ಕನ್ನಡ ಸಾಹಿತ್ಯ ಪರಿಷತ್ತಿನ 


ಕನ್ನಡ ನಿಘಂಟು 


ಎಂಟನೆಯ ಸಂಪುಟ 


“ಶಬ್ದಪಾರಮಾರ್ಗಮಶಕ್ಕಂ? 
-ಕೇಶಿರಾಜ 


ಕನ್ನಡ ಸಾಹಿತ್ಯ ಪರಿಷತ್ತು 
ಚಾಮರಾಜಪೇಟೆ : : ಬೆ೦ಗಳೂರು-೧೮ 
೧೯೯೫ 


KANNADA NIGHANTU - 7೦೬-೪೫11] 

Second Edition : 2010 

Published by : Kannada Sahitya Parishat 

Pampa Mahakavi Road, Chamarajapet, Bangalore - 560 018 
Pages : XXXIV + 8 + 7748 to 9021 + vill Price : Rs. 350200 


ಮೊದಲನೆಯ ಮುದ್ರಣ - ೧೯೯೫ 
ಎರಡನೆಯ ಮುದ್ರಣ - ೨೦೧೦ 

ಪ್ರತಿಗಳು : ೨೦೦೦ 

ಬೆಲೆ : ಮುನ್ನೂರು ಐವತ್ತು ರೂಪಾಯಿಗಳು 


6 ಹಕ್ಕುಗಳನ್ನು ಕಾಯ್ದಿರಿಸಿದೆ. 


ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು (೨೦೧೦) 


ಅಧ್ಯಕ್ಷರು 
ಡಾ. ನಲ್ಲೂರು ಪ್ರಸಾದ್‌. ಆರ್‌.ಕೆ. 


ಗೌರವ ಕಾರ್ಯದರ್ಶಿಗಳು 


ಪ್ರೊ. ಎಚ್‌.ಕೆ. ಮಳಲಿಗೌಡ 
ಶ್ರೀ ಟಿ.ಎಸ್‌. ದಕ್ಷಿಣಾಮೂರ್ತಿ 


ಗೌರವ ಕೋಶಾಧ್ಯಕ್ಷರು 


ಶ್ರೀ ಪುಂಡಲೀಕ ಹಾಲಂಬಿ 


ಮುದ್ರಣ: ರಾಜಾ ಪ್ರಿಂಟರ್ಸ್‌ 
ನಂ.೫೯, ೪ನೆ ಕ್ರಾಸ್‌, ಲಾಲ್‌ಬಾಗ್‌ ರಸ್ತೆ 
ಕೆ.ಎಸ್‌. ಗಾರ್ಡನ್‌, ಗಂಗಾಧರಪ್ಪ ಬ್ಲಾಕ್‌ 
ಬೆಂಗಳೂರು- ೫೬೦ ೦೨೭. 
ದೂರವಾಣಿ : ೨೨೨೩೪೦೬೬ 


ಕನ್ನಡ ನಿಘಂಟು ಸಂಪಾದಕ ಸಮಿತಿ 


(೧೯೯೫ನೆಯ ಮೇ ತಿಂಗಳಿನಲ್ಲಿ ಇದ್ದಂತೆ) 


ಅಧ್ಯಕ್ಷರು 
ಡಾ. ಜಿ. ಎಸ್‌. ಗಾಯಿ, ಪಿಎಚ್‌.ಡಿ. (೬-೨-೯೫ರ ವರೆಗೆ) 


ಪ್ರಧಾನ ಸಂಪಾದಕರು 
ಶ್ರೀ ಎನ್‌. ಬಸವಾರಾಧ್ಯ, ಎಂ.ಎ. 


ಸದಸ್ಯರು 


. ಎಂ. ಚಿದಾನಂದಮೂರ್ತಿ, ಎಂ.ಎ.. ಪಿಎಚ್‌.ಡಿ. 
. ಟಿ.ವಿ. ವೆಂಕಟಾಚಲಶಾಸ್ತ್ರೀ, ಎಂ.ಎ. ಪಿಎಚ್‌.ಡಿ. 
, ಕೆ.ವಿ. ರಮೇಶ್‌, ಎಂ.ಎ., ಪಿಎಚ್‌.ಡಿ. 

. ಕೆ. ಕೃಷ್ಣಮೂರ್ತಿ, ಎಂ.ಎ. ಬಿ.ಟಿ. ಪಿಎಚ್‌.ಡಿ. 


ಪ್ರೊ. ಜಿ. ವೆಂಕಟಸುಬ್ಬಯ್ಯ, ಎಂ.ಎ. ಬಿ.ಟಿ. 

ಡಾ. ಆರ್‌.ಸಿ. ಹಿರೇಮಠ, ಎಂ.ಎ., ಪಿಎಚ್‌.ಡಿ. 
ಡಾ. ಹಾ.ಮಾ. ನಾಯಕ, ಎಂ.ಎ., ಪಿಎಚ್‌.ಡಿ. 
ಡಾ. ಜಿ.ಎಸ್‌. ಶಿವರುದ್ರಪ್ಪ, ಎಂ.ಎ., ಪಿಎಚ್‌.ಡಿ 


೪೪ 8 ॥8 


ಕರ್ನಾಟಕ ಸರ್ಕಾರದ ಪ್ರತಿನಿಧಿಗಳು 
ಡಾ. ಸಿದ್ಧಯ್ಯ ಪುರಾಣಿಕ, ಡಿ.ಲಿಟ್‌. (೫-೯-೯೪ರವರೆಗೆ) 


ಪರಿಷತ್ತಿನ ಅಧ್ಯಕ್ಷರು 
ಶ್ರೀ ಗೊ.ರು. ಚನ್ನಬಸಪ್ಪ 


ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳು ಪರಿಷತ್ತಿನ ಗೌರವ ಕೋಶಾಧಿಕಾರಿಗಳು 
ಪ್ರೊ. ಎಸ್‌. ಶ್ರೀನಿವಾಸನ್‌, ಎಂ.ಎ. ಪ್ರೊ. ಹೆಚ್‌.ಆರ್‌. ದಾಸೇಗೌಡ, ಎಂ.ಎ., ಬಿ.ಎಲ್‌. 
ಪ್ರೊ. ಎ೦. ಜಿ. ನಾಗರಾಜ್‌, ಎಂ.ಎಸ್‌ಸಿ., ಎಂ.ಎ., ಎಂ.ಎಡ್‌. 


ಕನ್ನಡ ನಿಘಂಟು ಕಚೇರಿಯ ಸಿಬ್ಬಂದಿ 


(೧೯೯೫ನೆಯ ಮೇ ತಿಂಗಳಿನಲ್ಲಿ ಇದ್ದಂತೆ) 


ಪ್ರಧಾನ ಸಂಪಾದಕರು 
ಶ್ರೀ ಎನ್‌. ಬಸವಾರಾಧ್ಯ, ಎಂ.ಎ. 


ಉಪಸಂಪಾದಕರು 
ಶ್ರೀಮತಿ ಉಮಾದೇವಿ, ಎಂ.ಎ. 
ಶ್ರೀಮತಿ ವಿಜಯಲಕ್ಷ್ಮಿ ಎಂ.ಎ. 
ಶ್ರೀಮತಿ ಎಂ.ಎಸ್‌. ಸುಜಯ, ಎಂ.ಎ. 


ಸಹಾಯಕ ಸಂಪಾದಕರು 
ಶ್ರೀ ಬಿ. ಆರ್‌. ಬಸವರಾಜ, ಎಂ.ಎ. 


ಪೂರ್ಣಕಾಲದ ಸಹಾಯಕರು 
ಶ್ರೀ ಕೆ. ಆರ್‌. ಶೇಷಗಿರಿ, ಎಂ.ಎ. 


ಬೆರಳಚ್ಚುಗಾರ್ತಿಯರು : ಶ್ರೀಮತಿ ಎ. ನೇತ್ರಾವತಿಬಾಯಿ, ಶ್ರೀಮತಿ ಸಿ. ಎನ್‌. ವಿಜಯಲಕ್ಷ್ಮಿ 


ಸಹಾಯಕರು : ಶ್ರೀ ರಾಘವೇಂದ್ರ ಪ್ರಸಾದ್‌, ಶ್ರೀ ಆರ್‌. ಶಂಕರಪ್ಪ, ಶ್ರೀ ರೇವಯ್ಯ, 


ಅಧ್ಯಕ್ಷ ರ ನುಡಿ 


"ನಿಘಂಟು ಎಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೃಹನ್ನಿಘಂಟು' ಎಂದೇ ಖ್ಯಾತವಾಗಿರುವ ಈ 
ಮಹಾನಿಘಂಟಿನ ಎಂಟು ಸಂಪುಟಗಳನ್ನು ಅದು ಪ್ರಕಟವಾದ ೧೫ ವರ್ಷಗಳ ನ೦ತರ ಮತ್ತಷ್ಟು ಸುಂದರವಾಗಿ 
ಮರುಮುದ್ರಣಗೊಳಿಸಿ ಕನ್ನಡ ಕುಲಕೋಟಿಗೆ ಅರ್ಪಿಸಲು ನನಗೆ ಸ೦ತೋಷವೆನಿಸುತ್ತದೆ. ಕನ್ನಡ ಶಾಸ್ತ್ರೀಯ 
ಭಾಷೆಯ ಸ್ಥಾನಮಾನವನ್ನು ಪಡೆದುಕೊಂಡಿರುವುದು ಅದರ ಸಂಪನ್ನತೆ ಮತ್ತು ಅರ್ಹತೆಗಳಿಂದಾಗಿಯೇ 
ಎಂಬುದನ್ನು ಲೋಕದೆದುರು ಬಿಚ್ಚಿತೋರಿಸುವ ಸಾಧನಗಳಲ್ಲಿ ಮುಖ್ಯವಾದದ್ದು ಈ ಬೃಹತ್‌ ನಿಘಂಟು. 
ಕನ್ನಡದ ಸಮಸ್ತ ಜ್ಞಾನವನ್ನೂ ತನ್ನೊಳಗೆ ಐಕ್ಯಗೊಳಿಸಿಕೊಂಡಿರುವ ಈ ನಿಘಂಟಿನ ವಿವಿಧ ಸಂಪುಟಗಳಲ್ಲಿ 
ಶಬ್ದವೊಂದರ ಅರ್ಥ, ವಿವರಣೆ, ಉದಾಹರಣೆ ಒಮ್ಮೊಮ್ಮೆ ಅರ್ಧಪುಟವನ್ನು ದಾಟಿ ಒಂದು ಪುಟವನ್ನು 
ಆವರಿಸಿಕೊಂಡಿರುವುದುಂಟು. 


ಕ್ರಿಶ.೪೫೦ರ ಹಲ್ಮಿಡಿಶಾಸನದಿಂದ ಪ್ರಾರಂಭವಾಗಿ ಈ ಸಂಪುಟ ಯೋಜನೆ ಅನುಷ್ಠಾನಗೊಂಡ 
೧೯೯೫ರವರೆಗೆ ಕನ್ನಡದಲ್ಲಿ ಪ್ರಕಟವಾದ ಎಲ್ಲ ಬಗೆಯ ಸಾಹಿತ್ಯ ಪ್ರಕಾರಗಳಿಂದಲೂ ಉಲ್ಲೇಖಗಳನ್ನು 
ನೀಡಲಾಗಿರುವುದು, ಕೆಲವೊಮ್ಮೆ ಒಂದೇ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳು ಪ್ರಾಪ್ತವಾಗುವ ಸಂದರ್ಭಗಳನ್ನು 
ಜೊತೆಗಿರಿಸಿ ಕೊಟ್ಟಿರುವುದು, ಪ್ರತಿಯೊಂದು ಶಬ್ದವನ್ನೂ ನಾಮಪದ ಅಥವಾ ಕ್ರಿಯಾಪದವೆಂದು ಖಚಿತವಾಗಿ 
ವಿಂಗಡಿಸಿಕೊಂಡಿರುವುದು, ಅರ್ಥ ಸ್ಪಷ್ಟೀಕರಣಕ್ಕೆಂದು ಉದಾಹರಣೆಯಾಗಿ ಕೊಟ್ಟಿರುವ ವಾಕ್ಯ ಅಥವಾ 
ವಾಕ್ಯತುಂಡುಗಳೇ ಮೂಲಕಾವ್ಯವನ್ನು ಓದಬೇಕೆನ್ನುವ ಆಸಕ್ತಿಯನ್ನು ಹುಟ್ಟಿಸುವುದು - ಈ ಎಲ್ಲ ಅಂಶಗಳು 
ಇದರ ಅಪೂರ್ವತೆಯನ್ನು ಎತ್ತಿ ಹಿಡಿಯುವ ಸಾಕ್ಷಿಕಲ್ಲುಗಳಾಗಿವೆ. ನಿಘಂಟು ಎನ್ನುವುದೇ ತು೦ಬ ವೈಜ್ಞಾನಿಕವಾದ, 
ಒ೦ದು ಭಾಷೆಯ ಸೃಜನ ಸಾಹಿತ್ಯದಷ್ಟೇ ಪ್ರಮುಖವಾದ, ಭಾಷೆಯಲ್ಲಿರುವ ಶಬ್ದಗಳನ್ನು ಶುದ್ಧವಾಗಿ 
ಉಚ್ಚರಿಸಬೇಕೆ೦ದು ತಿಳಿಸಿಕೊಡುವ ರಚನೆಯಾಗಿರುವುದರಿಂದ ಜ್ಞಾನೇಂದ್ರಿಯಗಳೆಲ್ಲದರ ಎಚ್ಚರದ ದುಡಿಮೆಯನ್ನು 
ಬಯಸುತ್ತದೆ. ಕನ್ನಡದ ಅಭಿಮಾನವನ್ನು ಮೈತುಂಬಿಕೊಂಡ ಘನ ವಿದ್ವಾಂಸರ ಸತತ ಪರಿಶ್ರಮದಿಂದ ಈ 
ಯೋಜನೆ ಶಿಸ್ತುಬದ್ಧವಾಗಿ ಯಶಕಂಡಿದೆ. ಮೊದಲ ಮುದ್ರಣದ ೧೦,೦೦೦ ಪ್ರತಿಗಳು ಕೆಲವೇ ವರ್ಷಗಳಲ್ಲಿ 
ಕನ್ನಡಿಗರ ಮನೆಯ ಕಪಾಟುಗಳನ್ನು, ಗ್ರಂಥಭ೦ಡಾರಗಳನ್ನು, ಶಾಲೆಕಾಲೇಜುಗಳನ್ನು ಅಲಂಕರಿಸಿದ್ದರಿಂದ 
ಕನ್ನಡ ಸಾಹಿತ್ಯ ಪರಿಷತ್ತು ಧನ್ಯತಾಭಾವವನ್ನು ತಳೆಯುವಂತಾಯಿತು. ಆದರೆ ನಿಘಂಟುವಿನ ಉಪಯುಕ್ತತೆಯನ್ನು 
ತಡವಾಗಿ ಅರ್ಥಮಾಡಿಕೊಂಡವರು ಅಂದಿನಿಂದ ಇಂದಿನವರೆಗೆ ಸಾಹಿತ್ಯ ಪರಿಷತ್ತಿಗೆ ದೂರವಾಣಿ ಕರೆ 
ಮಾಡಿ, ಮಾರಾಟ ವಿಭಾಗದಲ್ಲಿ ವಿಚಾರಿಸಿ, ಪುಸ್ತಕ ಮಳಿಗೆಗಳಲ್ಲಿ ಹುಡುಕಾಡಿ ಸಿಗದೆ ನಿರಾಶರಾಗಿದ್ದಾರೆ. 
ಮರುಪ್ರಕಟಿಸುವಂತೆ ಒತ್ತಾಯ ಮಾಡಿದ್ದಾರೆ. 


ಎಂಟು ಸಂಪುಟಗಳಲ್ಲಿ, ಒಂಬತ್ತು ಸಾವಿರಕ್ಕಿಂತಲೂ ಅಧಿಕ ಪುಟಗಳ ವಿಸ್ತಾರದಲ್ಲಿ ಹರಡಿಕೊಂಡಿರುವ, 
ಎಲ್ಲರ ಮನೆಯನ್ನೂ ಬೆಳಗಬೇಕಾಗಿರುವ ಈ ನಿಘ೦ಟನ್ನು ಮುದ್ರಿಸುವುದಾಗಲೀ, ಮುದ್ರಿತ ಪ್ರತಿಗಳನ್ನು 
ಒಂದೆಡೆ ಜೋಡಿಸಿಡುವುದಾಗಲೀ, ಮಾರಾಟದ ವ್ಯವಸ್ಥೆ ಮಾಡುವುದಾಗಲೀ, ಹೆಚ್ಚಿನ ಪ್ರಮಾಣದಲ್ಲಿ ಒಂದು 


ಕಡೆಯಿ೦ದ ಮತ್ತೊಂದು ಕಡೆಗೆ ಸಾಗಿಸುವುದಾಗಲೀ ಅಷ್ಟೊಂದು ಸುಲಭವಾದ ಕೆಲಸವಲ್ಲ. ಈ ಅಸಾಧ್ಯವನ್ನು 
ಸಾಧ್ಯವಾಗಿಸುವ ಧೈರ್ಯೋತ್ಸಾಹಗಳು ಪರಿಷತ್ತಿನೊಡಲಲ್ಲಿ ಚಿಮ್ಮುವುದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ 
ಕಾರಣವಾಯಿತೆಂದರೆ ಅದನ್ನು ಯಾರೂ ಅತಿಶಯೋಕ್ತಿಯೆಂದು ಭಾವಿಸಬೇಕಾಗಿಲ್ಲ. ಕರ್ನಾಟಕ ರಾಜ್ಯ 
ಸರ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾತುಗಳನ್ನು ಪ್ರೀತಿಯಿ೦ದ ಆಲಿಸುತ್ತಿರುವುದು, ಕನ್ನಡ ಸಾಹಿತ್ಯ 
ಪರಿಷತ್ತನ್ನು ಕನ್ನಡದ ಸಾರ್ವಭೌಮ ಪ್ರತಿನಿಧಿಯೆಂದೇ ಭಾವಿಸುತ್ತಿರುವುದು ಕನ್ನಡದ ಭಾಗ್ಯವೆ೦ದೇ ಹೇಳಬೇಕು. 
ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಿ.ಎಸ್‌. ಯಡಿಯೂರಪ್ಪನವರು ಹಲವು ಒತ್ತಡಗಳ ನಡುವೆಯೂ 
ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಪ್ರೀತಿಯಿಂದ ಭಾಗವಹಿಸುತ್ತಿರುವುದು, ಸಮಾರಂಭಗಳಲ್ಲಿ 
ಕೊಟ್ಟ ಆಶ್ವಾಸನೆಗಳನ್ನು ಅತಿಶೀಘ್ರವಾಗಿ ಅನುಷ್ಠಾನಗೊಳಿಸುತ್ತಿರುವುದು, ಪರಿಷತ್ತಿನ ಎಲ್ಲಾ ಯೋಜನೆಗಳಿಗೂ 
ಹಸಿರು ನಿಶಾನೆ ತೋರುತ್ತಿರುವುದು, ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಮುಖ್ಯಮಂತ್ರಿ - ಕನ್ನಡ ಸಂಸ್ಕೃತಿ 
ಮಂತ್ರಿಗಳ ಕಚೇರಿಯ ಹೊರಗೆ ಕಡತಗಳೊಂದಿಗೆ ಗಂಟೆಗಟ್ಟಲೆ ಕಾಯುತ್ತಿದ್ದುದನ್ನು ತಪ್ಪಿಸಿರುವುದು, ಅಖಿಲ 
ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಿ೦ದ ತಾಲ್ಲೂಕು ಸಮ್ಮೇಳನಗಳವರೆಗೆ ಎಲ್ಲವೂ ಅದ್ಧೂರಿಯಾಗಿ ನಡೆಯಲು 
ಬೇಕಾದಷ್ಟು ಪ್ರಮಾಣದಲ್ಲಿ ಹಣ ಬಿಡುಗಡೆ ಮಾಡುತ್ತಿರುವುದು - ಇಂಥವನ್ನೆಲ್ಲಾ ಕಂಡಾಗ ಪರಿಷತ್ತಿನ 
ಅಧ್ಯಕ್ಷನಾಗಿ ನನಗೆ ಮನಸ್ಸು ತುಂಬಿ ಬರುತ್ತದೆ. ಆರುಕೋಟಿ ಕನ್ನಡಿಗರ ಪರವಾಗಿ ಅವರಿಗೆ ಕೃತಜ್ಞತಾ 
ಕುಸುಮಗಳನ್ನು ಅರ್ಪಿಸಬೇಕೆನ್ನಿಸುತ್ತದೆ. "ಕನ್ನಡದ ಮುಖ್ಯಮಂತ್ರಿ' “ಕನ್ನಡಿಗರ ಮುಖ್ಯಮಂತ್ರಿ' ಎಂದು 
ಅಭಿಮಾನದಿಂದ ನುಡಿಯಬೇಕೆನ್ನಿಸುತ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಕನ್ನಡದ ಮೇಲಿನ, ಕನ್ನಡ ಸಾಹಿತ್ಯ 
ಪರಿಷತ್ತಿನ ಬಗೆಗಿನ ಈ ಅಖಂಡ ಪ್ರೀತಿ ಹೀಗೇ ಮುಂದುವರಿಯಲೆಂದು ಆಶಿಸುತ್ತೇನೆ. 


ಕರ್ನಾಟಕ ಸರ್ಕಾರ ನಿಘಂಟು ಯೋಜನೆಯ ಮಹತ್ವವನ್ನು ಮನಗ೦ಡು ಒಂದು ಕೋಟಿ 
ರೂಪಾಯಿಗಳನ್ನು ಸಾಹಿತ್ಯ ಪರಿಷತ್ತಿಗೆ ಉದಾರವಾಗಿ ನೀಡಿದೆ. ಸರ್ಕಾರ ಹಣ ನೀಡಿರುವುದು ಪರಿಷತ್ತಿಗಾದರೂ 
ಇದು ಜನತೆಯ ಹಣ ಮತ್ತು ಇದರ ಅಂತಿಮ ಫಲಾನುಭವಿಗಳೂ ಜನತೆಯೇ. ಈ ಎಚ್ಚರವನ್ನಿರಿಸಿಕೊ೦ಡೇ 
ಸಾಹಿತ್ಯ ಪರಿಷತ್ತು ಬಹುಬೇಡಿಕೆಯ ಬೃಹನ್ನಿಘಂಟಿನ ಎಂಟು ಸಂಪುಟಗಳನ್ನು ಪುನರ್ಮುದ್ರಣಗೊಳಿಸುತ್ತಿದೆ. 
ಸರ್ಕಾರದ ಉದಾರ ಆರ್ಥಿಕ ನೆರವಿನ ಪರಿಣಾಮವಾಗಿ ನಿಘಂಟಿನ ಬೆಲೆಯನ್ನು ಸಾಮಾನ್ಯರೂ ಕೊಳ್ಳಲು 
ಮನಸ್ಸು ಮಾಡುವಂತೆ ಕಡಿಮೆಗೊಳಿಸಲಾಗಿದೆ. ಭಾಷೆ ಮತ್ತು ಸಾಹಿತ್ಯಾಭಿಮಾನದ ಸಂಕೇತವೆಂಬಂತೆ ಈ 
ಯೋಜನೆಯ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿರುವ ರಾಜ್ಯ ಸರ್ಕಾರವನ್ನು ಹಾಗೂ ಕನ್ನಡ ಸಂಸ್ಕೃತಿ 
ಇಲಾಖೆಯ ಕಾರ್ಯದರ್ಶಿಗಳಾದ ಶ್ರೀ ಜಯರಾಮರಾಜೇ ಅರಸ್‌ ಮತ್ತು ನಿರ್ದೇಶಕರಾದ 
ಶ್ರೀ ಮನು ಬಳಿಗಾರ್‌ ಅವರುಗಳನ್ನು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕೃತಜ್ಞತೆಯಿಂದ 
ಸ್ಮರಿಸುತ್ತದೆ. ನಿಘಂಟು ಯೋಜನೆ ಪ್ರಾರಂಭವಾದಾಗ ಪರಿಷತ್ತಿನ ಅಧ್ಯಕ್ಷರಾಗಿದ್ದ ಶ್ರೀ ಜಿ. ನಾರಾಯಣರಿಂದ 
ಮೊದಲಗೊಂಡು ಮುಕ್ತಾಯವಾದಾಗ ಅಧ್ಯಕ್ಷರಾಗಿದ್ದ ಡಾ. ಸಾ.ಶಿ. ಮರುಳಯ್ಯನವರವರೆಗೆ ಇದನ್ನು ಆಸಕ್ತಿಯಿಂದ 
ಮುನ್ನಡೆಸಿಕೊಂಡು ಬಂದ ಎಲ್ಲ ಅಧ್ಯಕ್ಷರುಗಳಿಗೂ ನಿಘಂಟು ಸಮಿತಿಯ ಅಧ್ಯಕ್ಷರು, ಸದಸ್ಯರುಗಳು, ಸಂಪಾದಕರು, 
ಸಿಬ್ಬಂದಿ ವರ್ಗದವರಿಗೂ ಅಂದವಾಗಿ ಮುದ್ರಿಸಿಕೊಟ್ಟ ರಾಜಾ ಪ್ರಿಂಟರ್ಸ್‌ನವರಿಗೂ ಮತ್ತು ಅವರ ಸಿಬ್ಬಂದಿ 
ವರ್ಗದವರಿಗೂ ಕನ್ನಡ ಸಾಹಿತ್ಯ ಪರಿಷತ್ತು ತುಂಬಾ ಆಭಾರಿಯಾಗಿದೆ. ಮರುಮುದ್ರಣದ ಈ ನಿಘಂಟಿನ 
ಸಂಪುಟಗಳನ್ನು ಕನ್ನಡ ಜನತೆ ಪ್ರೀತಿ ವಿಶ್ವಾಸಗಳಿಂದ ಬರಮಾಡಿಕೊಳ್ಳುವರೆಂದು ನಂಬಿದ್ದೇನೆ. 


ಬೆಂಗಳೂರು ಡಾ. ನಲ್ಲೂರು ಪ್ರಸಾದ್‌ ಆರ್‌.ಕೆ. 
೫-೬-೨೦೧೦ ಅಧ್ಯಕ್ಷರು 


9೯೯ ೫ ಸಿ? ಅಧಿ 


೧ ೫ ಸಿ೫೪ ಟಿ ಭಿ 


೧ ಈಔ 6 ೫ ಓ ಧಿ 


Pp ಅಧಿ 


ಅನುಬಂಧ 
ಸಮಾಲೋಚನ ಸಮಿತಿ 


( ೧೯೪೩ರಲ್ಲಿ ಇದ್ದಂತೆ) 


ರಾಜಸೇವಾಸಕ್ತ ಬಿ.ಎಂ. ಶ್ರೀಕಂಠಯ್ಯ, ಎಂ.ಎ., ಬಿ. ಎಲ್‌, ಬೆಂಗಳೂರು. 
- ಡಾ| ಎಂ. ಗೋವಿಂದ ಪೈ, ಮಂಜೇಶ್ವರ. 


ಶ್ರೀ ಎಲ್‌.ವಿ. ರಾಮಸ್ವಾಮಿ ಅಯ್ಕರ್‌, ಎಂ.ಎ., ಬಿ.ಎಲ್‌, ಎರ್ನಾಕುಳಂ. 


ಡಾ॥ ಎ. ಎನ್‌. ಉಪಾಧ್ಯೆ, ಎಂ. ಎ, ಡಿ.ಲಿಟ್‌, ಕೊಲ್ಲಾಪುರ. 
ಆಸ್ಥಾನವಿದ್ವಾನ್‌ ರಾ. ಅನಂತಕೃಷ್ಣಶರ್ಮ, ಮೈಸೂರು. 
ಶ್ರೀ ಪಿ. ಎಂ. ಸೋಮಸುಂದರಂ, ಎಂ. ಎ., ಎಲ್‌.ಟಿ, ಬೆಂಗಳೂರು. 


ಕನ್ನಡ ನಿಘುಂಟು ಸಂಪಾದಕ ಸಮಿತಿ 


(೧೯೪೩ರಿಂದ೧ರ೯೯೫) 


ಅಧ್ಯಕ್ಷರು 


ಡಾ॥ ಎ. ಆರ್‌. ಕೃಷ್ಣಶಾಸ್ತ್ರೀ, ಎಂ.ಎ., ಡಿ. ಲಿಟ್‌. 
ಪ್ರೊ. ತೀ. ನಂ. ಶ್ರೀಕಂಠಯ್ಯ, ಎಂ.ಎ. 

ಡಾ| ಡಿ. ಎಲ್‌. ನರಸಿಂಹಾಚಾರ್‌, ಎಂ.ಎ. 
ಪ್ರೊ. ಕ. ವೆಂ. ರಾಘವಾಚಾರ್‌, ಎಂ.ಎ., ಬಿ.ಟಿ. 
ಪ್ರೊ. ಎಂ. ಮರಿಯಪ್ಪಭಟ್ಟ, ಎಂ.ಎ., ಎಲ್‌.ಟಿ. 
ಪ್ರೊ. ಜಿ. ವೆಂಕಟಸುಬ್ಬಯ್ಯ, ಎಂ.ಎ., ಬಿ.ಟಿ. 
ಡಾ| ಜಿ. ಎಸ್‌. ಗಾಯಿ, ಪಿಎಚ್‌.ಡಿ. 

ಶ್ರೀ ಎನ್‌. ಬಸವಾರಾಧ್ಯ, ಎಂ.ಎ. 


ಉಪಾಧ್ಯಕ್ಟರು 
ಡಾ॥ಡಿ. ಎಲ್‌. ನರಸಿಂಹಾಚಾರ್‌, ಎಂ. ಎ. 
ಡಾ॥ರಂ. ಶ್ರೀ. ಮುಗಳಿ, ಎಂ. ಎ. ಬಿ. ಟಿ, ಡಿ. ಲಿಟ್‌. 
ಪ್ರೊ. ಡಿ. ಜವರೇಗೌಡ, ಎಂ. ಎ. 
ಪ್ರೊ. ಕ. `ವೆಂ. ರಾಘವಾಚಾರ್‌, ಎಂ. ಎ. ಬಿ. ಟಿ. 
ಪ್ರೊ. ಜಿ. ವೆಂಕಟಸುಬ್ಬಯ್ಯ, ಎಂ. ಎ., ಬಿ. ಟಿ. 
ಪ್ರೊ. ಸ.ಸ. ಮಾಳವಾಡ, ಎಂ. ಎ. 


ಕಾರ್ಯದರ್ಶಿ ಮತ್ತು ಪ್ರಧಾನ ಸಂಪಾದಕರು 
ಪ್ರೊ. ತೀ. ನಂ. ಶ್ರೀಕಂಠಯ್ಯ, ಎಂ. ಎ. 


ಪ್ರಧಾನ ಸಂಪಾದಕರು 
ಪ್ರೊ. ಡಿ. ಎಲ್‌. ನರಸಿಂಹಾಚಾರ್‌, ಎಂ.ಎ. 
ಪ್ರೊ. ಕ. ವೆಂ. ರಾಘವಾಚಾರ್‌, ಎಂ.ಎ., ಬಿ.ಟಿ. 
ಪ್ರೊ. ಎಂ. ಮರಿಯಪ್ಪಭಟ್ಟ, ಎಂ.ಎ., ಎಲ್‌. ಟಿ. 


ಪ್ರೊ. ಜಿ. ವೆಂಕಟಸುಬ್ಬಯ್ಯ, ಎಂ. ಎ., ವಿ.ಟಿ. 


(೧೯೪೩ - ೧೯೫೭) 
(೧೯೫೮ - ೧೯೬೬) 
(೧೯೬೬ - ೧೯೭೧) 
(೧೯೭೧ - ೧೯೭೨) 
(೧೯೭೨ - ೧೯೮೦) 
(೧೯೮೦- ೧೯೯೨) 
(೧೯೯೨ - ೧೯೯೫) 
(೧೯೯೫ - ) 


(೧೯೫೮ - ೧೯೬೬) 
(೧೯೬೬ - ೧೯೬೮) 
(೧೯೬೮ - ೧೯೬೯) 
(೧೯೬೯ - ೧೯೭೧) 
(೧೯೭೧ - ೧೯೮೦) 
(೧೯೮೦ - ೧೯೮೬) 


(೧೯೪೩ - ೧೯೫೪) 


(೧೯೫೪ - ೧೯೭೦) 
(೧೯೭೧ - ೧೯೭೨) 
(೧೯೭೨ - ೧೯೭೩) 


(೧೯೭೩ - ೧೯೯೨) 


೧ 


“pb 


ನ.೫೪ ಅಧಿ 


ಶ್ರೀ ಎನ್‌. ಬಸವಾರಾಧ್ಯ, ಎಂ. ಎ. ಆ 


ಸಂಪಾದಕರು 
ಡಾ| ಡಿ. ಎಲ್‌. ನರಸಿಂಹಾಚಾರ್‌, ಎಂ. ಎ. 
ಶ್ರೀ ಎಲ್‌. ಗುಂಡಪ್ಪ, ಎಂ. ಎ. 
ಶ್ರೀ ಎನ್‌. ಬಸವಾರಾಧ್ಯ, ಎಂ. ಎ. 


ಸಮಿತಿಯ ಸದಸ್ಯರು 
ಪ್ರೊ. ತೀ. ನಂ. ಶ್ರೀಕಂಠಯ್ಯ, ಎಂ.ಎ. 
ಡಾ॥ ಡಿ. ಎಲ್‌. ನರಸಿಂಹಾಚಾರ್‌, ಎಂ. ಎ. 
ಪ್ರೊ. ಕ. ವೆಂ. ರಾಘವಾಚಾರ್‌, ಎಂ. ಎ.ಬಿ. ಟಿ. 
ಡಾ| ರಂ. ಶ್ರೀ. ಮುಗಳಿ, ಎಂ. ಎ., ಬಿ.ಟಿ. ಡಿ.ಲಿಟ್‌. 
ಶ್ರೀ ಎನ್‌. ಲಕ್ಷ್ಮೀನಾರಾಯಣರಾವ್‌, ಎಂ.ಎ. 
ವಿದ್ವಾನ್‌ ಮುಳಿಯ ತಿಮ್ಮಪ್ಪಯ್ಯ 
ಶ್ರೀ ಕಾ. ಸ. ಧರಣೇಂದ್ರಯ್ಕ, ಎಂ.ಎ., ಬಿ.ಟಿ. 
ಪ್ರೊ. ಡಿ. ಕೆ. ಭೀಮಸೇನರಾವ್‌, ಎಂ.ಎ. 
ಪದ್ಮಭೂಷಣ ಡಾ. ಕೆ. ವಿ. ಪುಟ್ಟಪ್ಪ, ಎಂ.ಎ.,ಡಿ.ಲಿಟ್‌. 
ಪ್ರೊ. ಕೆ. ಜಿ. ಕುಂದಣಗಾರ, ಎಂ.ಎ. 
ಪ್ರೊ. ಸ. ಸ. ಮಾಳವಾಡ, ಎಂ.ಎ. 
ಪ್ರೊ. ಎಂ. ಮರಿಯಪ್ಪಭಟ್ಟ, ಎಂ.ಎ., ಎಲ್‌.ಟಿ. 


ಡಾ| ಆರ್‌. ಸಿ. ಹಿರೇಮಠ, ಎಂ.ಎ. ಪಿಎಚ್‌.ಡಿ. ಸ 


ಪ್ರೊ. ಡಿ. ಜವರೇಗ್ಲೌಡ, ಎಂ.ಎ. ತ 
ಶ್ರೀ ಬಸವರಾಜ ಕಟ್ಟೀಮನಿ, ಎಂ.ಎಲ್‌.ಸಿ | 
ಪ್ರೊ. ಜಿ. ವೆಂಕಟಸುಬ್ಬಯ್ಯ, ಎಂ.ಎ., ಬಿ.ಟಿ. 

ಡಾ! ಜಿ.ಎಸ್‌. ಗಾಯಿ, ಪಿಎಚ್‌.ಡಿ. 

ಡಾ ॥ ಎ. ಎನ್‌.ಉಪಾಧ್ಯೆ, ಎಂ.ಎ., ಡಿ.ಲಿಟ್‌. 

ಡಾ! ಹಾ. ಮಾ. ನಾಯಕ, ಎಂ.ಎ., ಪಿಎಚ್‌.ಡಿ. 

ಡಾ ಜಿ. ಎಸ್‌. ಶಿವರುದ್ರಪ್ಪ, ಎಂ.ಎ., ಪಿಎಚ್‌.ಡಿ. 

ಡಾ॥ ಟಿ. ವಿ. ವೆಂಕಟಾಚಲಶಾಸ್ತ್ರೀ, ಎಂ.ಎ., ಪಿಎಚ್‌.ಡಿ. 

ಡಾ॥ ಎಂ. ಚಿದಾನಂದಮೂರ್ತಿ, ಎಂ.ಎ., ಪಿಎಚ್‌.ಡಿ. 

ಶ್ರೀ ಎನ್‌. ಬಸವಾರಾಧ್ಯ, ಎಂ.ಎ. 

ಡಾ॥ ಕೆ. ವಿ. ರಮೇಶ್‌, ಎಂ.ಎ., ಪಿಎಚ್‌.ಡಿ. 

ಡಾ॥ ಕೆ. ಕೃಷ್ಣಮೂರ್ತಿ, ಎಂ.ಎ., ಪಿಎಚ್‌.ಡಿ. 


ಮೈಸೂರು ಸರ್ಕಾರದ ಪ್ರತಿನಿಧಿಗಳು 
ರಾಜಸೇವಾಸಕ್ತ ಡಿ.ಸಿ. ಸುಬ್ಬರಾಯಪ್ಪ, ಬಿ.ಎ. 
ಪದ್ಮಶ್ರೀ ಪಂಡಿತರತ್ನಂ ಬಿ. ಶಿವಮೂರ್ತಿಶಾಸ್ತ್ರೀ 
ಡಾ॥ ಸಿದ್ಧಯ್ಮಪುರಾಣಿಕ, ಐ.ಎ.ಎಸ್‌. 
ಶ್ರೀ ವಿ. ಬಿ. ನಾಯಕ. ಎಂ.ಎ., ಎಲ್‌ಎಲ್‌.ಬಿ. 


ಉಪಸಂಪಾದಕರು 
ಶ್ರೀ ಎನ್‌. ಬಸವಾರಾಧ್ಯ, ಎಂ.ಎ. “ 
ಶ್ರೀ ಎಚ್‌. ದೇಶಿಕಾಚಾರ್‌, ಎಂ.ಎ. 
ಶ್ರೀ ಹೀ. ಚಿ. ಶಾಂತವೀರಯ್ಯ, ಎಂ. ಎ., ಬಿ. ಎಡ್‌. 
ಶ್ರೀ ಆರ್‌.ವಿ. ಕುಲಕರ್ಣಿ, ಎಂ.ಎ., ಬಿ.ಎಡ್‌. ೨. 


(೧೯೯೨ - ) 


(೧೯೫೪ - ೧೯೫೬) 
(೧೯೫೭ - ೧೯೬೩) 
(೧೯೬೩ - ೧೯೭೧) 


(೧೯೪೩ - ೧೯೫೮) 
(೧೯೪೩ - ೧೯೫೪) 
(೧೯೪೩ - ೧೯೬೯) 
(೧೯೪೪ - ೧೯೭೩) 
(೧೯೪೪ - ೧೯೭೯) 
(೧೯೪೪ - ೧೯೫೦) 
(೧೯೪೪ - ೧೯೭೧) 
(೧೯೪೪ - ೧೯೬೯) 
(೧೯೪೪ - ೧೯೬೨) 
(೧೯೪೪ - ೧೯೬೫) 
(೧೯೪೪ - ೧೯೮೭) 
(೧೯೫೬ - ೧೯೮೦) 
(೧೯೬೧ - ) 

(೧೯೬೩ - ೧೯೮೨) 
(೧೯೬೯ - ೧೯೮೧) 
(೧೯೬೯ -) 

(೧೯೭೦ - ೧೯೯೫) 
(೧೯೭೧ - ೧೯೭೫) 


(೧೯೭೨ - ) 
(೧೯೭೨ - ) 
(೧೯೭೬- ) 
(೧೯೭೬ - ) 
(೧೯೪೨ - ) 
(೧೯೮೨ - ) 
(೧೯೮೨ - ) 


(೧೯೪೯ - ೧೯೬೮) 
(೧೯೪೯ - ೧೯೭೦) 
(೧೯೬೧ - ೧೯೯೪) 
(೧೯೬೬ - ೧೯೮೨) 


(೧೯೫೬ - ೧೯೬೩) 
(೧೯೫೫ - ೧೯೬೬) 
(೧೯೬೭ - ೧೯೯೨) 
(೧೯೬೮ - ೧೯೮೦) 


೧೭. 


ಶ್ರೀ ಟಿ.ಆರ್‌. ಮಹಾದೇವಯ್ಯ, ಎಂ.ಎ. 


ಶ್ರೀಮತಿ ಮಂಜುಳಾರಾವ್‌, ಎಂ.ಎ. 
ಶ್ರೀಮತಿ ಎಂ.ಎನ್‌. ಜಾನಕಮ್ಮ, ಎಂ.ಎ. 
ಶ್ರೀಮತಿ ಉಮಾದೇವಿ, ಎಂ.ಎ. 

ಶ್ರೀಮತಿ ವಿಜಯಲಕ್ಷ್ಮಿ, ಎಂ.ಎ. 
ಶ್ರೀಮತಿ ಎಂ.ಎಸ್‌.ಸುಜಯ, ಎಂ.ಎ. 


ಸಹಾಯಕ ಸಂಪಾದಕರು 


ಶ್ರೀ ಎನ್‌. ಬಸವಾರಾಧ್ಯ, ಎಂ.ಎ. 

ಪಂಡಿತ ಎಚ್‌.ದೇಶಿಕಾಚಾರ್‌ 

ಶ್ರೀ ಜಿ. ಚಂದ್ರಶೇಖರಐತಾಳ, ಎಂ.ಎ. 

ಶ್ರೀ ಹೀ.ಚಿ. ಶಾಂತವೀರಯ್ಯ, ಎಂ.ಎ., ಬಿ.ಎಡ್‌. 
ಶ್ರೀ ಎಚ್‌.ಎ. ಕುಲಕರ್ಣಿ, ಎಂ.ಎ. 

ಶ್ರೀ ಸಿ. ಓಂಕಾರಪ್ಪ, ಎಂ.ಎ. 

ಶ್ರೀ ಕೆ. ರಾಘವೇಂದ್ರರಾವ್‌, ಎಂ.ಎ. 

ಶ್ರೀ ಜಿ. ಜಿ.ಮಂಜುನಾಥನ್‌, ಎಂ.ಎ. 

ಶ್ರೀ ಎಚ್‌. ಎಂ. ಪರಮೇಶ್ವರಯ್ಯ, ಎಂ.ಎ. 
ಶ್ರೀಮತಿ ಎಂ. ಎನ್‌. ಲೀಲಾವತಿ, ಎಂ.ಎ. 
ಶ್ರೀ ಆರ್‌. ವಿ. ಕುಲಕರ್ಣಿ, ಎಂ.ಎ. 

ಶ್ರೀ ಪಿ. ರಾಮಕೃಷ್ಣಭಟ್ಟ, ಎಂ.ಎ. 

ಶ್ರೀ ಕೆ. ಸುಬ್ಬುಕೃಷ್ಣಶಾಸ್ತ್ರೀ 

ವಿದ್ವಾನ್‌ ಹ.ವೆಂ. ನಾರಾಯಣಶಾಸ್ತ್ರೀ 
ಶ್ರೀಮತಿ ಉಷಾಅಗ್ನಿಹೋತ್ರಿ, ಎಂ.ಎ., ಬಿ.ಎಡ್‌. 
ಶ್ರೀ ಟಿ. ಆರ್‌. ಮಹಾದೇವಯ್ಯ, ಎಂ.ಎ. 

ಶ್ರೀ ಟಿ. ಎಸ್‌. ಕೃಷ್ಣಮೂರ್ತಿ, ಎಂ.ಎ., ಬಿ.ಎಡ್‌. 
ಶ್ರೀ ಪಿ. ಪದ್ಮನಾಭ ಭಟ್ಟ, ಎಂ.ಎ. ಬಿ.ಟಿ. 
ಶ್ರೀಮತಿ ಮಂಜುಳಾರಾವ್‌, ಎಂ.ಎ. 

ಶ್ರೀ ಎಚ್‌. ವಿ. ಶೇಷಾಚಾರ್‌, ಎಂ.ಎ. 
ಶ್ರೀಮತಿ ಎಂ.ಎನ್‌. ಜಾನಕಮ್ಮ, ಎಂ.ಎ. 

ಶ್ರೀ ರಾಘವೇಂದ್ರಾಚಾರ್ಯ ಹಡಗಲಿ, ಎಂ.ಎ. 
ಶ್ರೀಮತಿ ಉಷಾಕುಮಾರಿ, ಎಂ.ಎ: 

ಶ್ರೀ ವಸಂತರಾವ್‌ ಕಟ್ಟಿ, ಎಂ.ಎ., ಬಿ. ಎಡ್‌. 
ಶ್ರೀಮತಿ ಎಸ್‌. ವಿಮಲ, ಎಂ.ಎ. 

ಶ್ರೀಮತಿ ಬಿ. ಶಕುಂತಲ, ಎಂ.ಎ. 

ಶ್ರೀಮತಿ ಉಮಾದೇವಿ, ಎಂ.ಎ. 

ಶ್ರೀಮತಿ ವಿಜಯಲಕ್ಷ್ಮಿ, ಎಂ.ಎ. 

ಶ್ರೀಮತಿ ಎಂ. ಎಸ್‌. ಸುಜಯ, ಎಂ.ಎ. 

ಶ್ರೀ ಟಿ. ತಿಪ್ಪಯ್ಯ, ಎಂ.ಎ. 

ಶ್ರೀ ಬಿ. ಆರ್‌. ಬಸವರಾಜ, ಎಂ.ಎ. 

ಶ್ರೀ ಮಹೇಂದ್ರ ಎಂ.ಎ. 


(೧೯೬೯ - ೧೯೯೨) 
(೧೯೯೩ - ೧೯೯೪) 
(೧೯೯೩ - ೧೯೯೪) 


(೧೯೯೩ - ) 
(೧೯೯೫ - ) 
(೧೯೯೫ - ) 


(೧೯೫೫ - ೧೯೫೬) 
(೧೯೫೫ - ೧೯೬೬) 
(೧೯೬೨ - ೧೯೬೩) 
(೧೯೬೨ - ೧೯೬೭) 
(೧೯೬೨ - ೧೯೬೩). 
(೧೯೬೩ - ೧೯೬೫) 
(೧೯೬೪ - ೧೯೬೫) 
(೧೯೬೪ - ೧೯೬೭) 
(೧೯೬೫ - ೧೯೬೬) 
(೧೯೬೭ - ೧೯೬೯) 
(೧೯೬೭ - ೧೯೬೮) 
(೧೯೬೭ - ೧೯೭೩) 
(೧೯೬೭ - ೧೯೬೭) 
(೧೯೬೭ - ೧೯೮೦) 
(೧೯೬೭ - ೧೯೭೫) 
(೧೯೬೭ - ೧೯೬೮) 
(೧೯೬೯ - ೧೯೭೨) 
(೧೯೭೦ - ೧೯೭೨) 
(೧೯೭೦ - ೧೯೯೩) 
(೧೯೭೦ - ೧೯೭೨). 


(೧೯೭೦-೧೯೯೩) 


(೧೯೭೦ - ೧೯೭೨) 
(೧೯೭೦ - ೧೯೭೨) 
(೧೯೭೧ - ೧೯೭೨) 
(೧೯೭೨ - ೧೯೭೪) 
(೧೯೭೨ - ೧೯೮೨) 
(೧೯೭೨ - ೧೯೯೩) 
(೧೯೭೨ - ೧೯೯೫) 
(೧೯೭೨ - ೧೯೯೫) 
(೧೯೭೨ - ೧೯೭೫) 
(೧೯೭೯ -) 

(೧೯೮೧ - ೧೯೮೭) 


ದ 
© 


೧೫ ep 


“apres ಇ ೫ ಟ ಧಿ 


ಎದ್ವಾನ್‌ ಕೆ. ವೆಂಕಟೇಶಯ್ಯ 


ಶ್ರೀ ಕೆ. ರಾಮಣ್ಣ 


ಶ್ರೀ ಎನ್‌.ಎಸ್‌. ರಾಮಸ್ವಾಮಿ ಅಯ್ಕರ್‌, ಎಂ.ಎ., ಬಿ.ಟಿ. 


ಬೆರಳಚ್ಚುಗಾರರು 


ಶ್ರೀ ಜಿ. ದಿವಾಕರಯ್ಕ 


ಶ್ರೀ ಎಸ್‌. ಜಿ. ರಾಮಚಂದ್ರಶರ್ಮ 


ಶ್ರೀ ಅ. ರ. ಆನಂದ್‌ 
ಶ್ರೀ ಎನ್‌. ಲಕ್ಷ್ಮೀಪತಿ 


ಶ್ರೀಮತಿ ಎಂ. ಕೆ. ಉಷಾದೇವಿ 
ಶ್ರೀಮತಿ ಆರ್‌. ರಮಾದೇವಿ 
ಶ್ರೀಮತಿ ಎ. ನೇತ್ರಾವತಿಬಾಯಿ 


ಶ್ರೀಮತಿ ಕೆ. ರಮಾ 


ಶ್ರೀಮತಿ ಸಿ.ಎನ್‌. ವಿಜಯಲಕ್ಷ್ಮಿ 


ಶ್ರೀ ಕೆ. ಅನಂತರಾಮಯ್ಯ 


ಶ್ರೀ ಬಸಪ್ಪ 

ಶ್ರೀ ಎಂ. ಮುನಿರಾಮ 
ಶ್ರೀ ರಾಮಯ್ಯ 

ಶ್ರೀ ಜಿ. ಸಿದ್ದಯ್ಯ 

ಶ್ರೀ ಮಾದಪ್ಪ 


ಶ್ರೀ ರಾಘವೇಂದ್ರಪ್ರಸಾದ್‌ 
ಶ್ರೀ ವಿ. ಜಯರಾಮಯ್ಯ 


ಶ್ರೀ ಶಂಕರಪ್ಪ 
ಶ್ರೀ ರೇವಯ್ಯ 


(/ 


ಪ್ರತಿಕಾರರು 
ಆಸ್ಥಾನ ವಿದ್ವಾನ್‌ ಎಂ.ಆರ್‌. ವರದಾಚಾರ್‌ 
ಶ್ರೀ ಎನ್‌.ಆರ್‌. ರಂಗಸ್ವಾಮಿ ಅಯ್ಕಂಗಾರ್‌ 
ಶ್ರೀಮತಿ ಬಿ. ಎನ್‌. ಮಾಲತಿ, ಎಂ.ಎ. 


ಕರಡಚ್ಚು ತಿದ್ದಿದವರು 


ಪಟ್ಟಿಕೆ ಎಂಗಡಣಕಾರರು 


ಸಹಾಯಕರು 


(೧೯೬೦ - ೧೯೬೮) 
(೧೯೬೦ - ೧೯೭೪) 


(೧೯೭೫ - ೧೯೭೮) 


(೧೯೬೦ - ೧೯೭೦) 


'(೧೯೬೦ - ೧೯೭೫) 


(೧೯೭೬ - ೧೯೮೦) 


(೧೯೬೩ - ೧೯೬೪) 
(೧೯೬೪ - ೧೯೬೫) 
(೧೯೬೫ - ೧೯೬೭) 
(೧೯೬೫ - ೧೯೬೮) 
(೧೯೬೮ - ೧೯೬೯) 
(೧೯೬೮ - ೧೯೬೮) 


(೧೯೬೯ - ) 
(೧೯೬೯ - ೧೯೭೧) 
(೧೯೭೧ - ) 


(೧೯೫೮ - ೧೯೬೫) 
(೧೯೬೪ - ೧೯೬೭) 
(೧೯೬೪ - ೧೯೬೬) 
(೧೯೬೪ - ೧೯೬೬) 
(೧೯೬೫ - ೧೯೬೫) 
(೧೯೬೫ - ೧೯೮೭) 


(೧೯೬೬ -) 
(೧೯೬೭ - ೧೯೬೭ ) 
(೧೯೬೮ - ) 
(೧೯೬೮ -) 


ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರುಗಳು ( ಅಧಿಕಾರ ಪ್ರಯುಕ್ತ ) 


ಶ್ರೀ ಉತ್ತಂಗಿ ಚನ್ನಪ್ಪ 


ಶ್ರೀ ಎಂ. ಆರ್‌. ಶ್ರೀನಿವಾಸಮೂರ್ತಿ 
ಶ್ರೀ ಎ.ಎನ್‌. ಮೂರ್ತಿರಾವ್‌ 


(೧೯೪೩ ರಿಂದ ೧೯೯೫) 
ಶ್ರೀ ಒಂಟಮುರಿಯ ಶ್ರೀಮಂತ ಬಸವಪ್ರಭುರಾಜಾ 
ಲಖಮನಗೌಡ ಸರದೇಸಾಯಿ ಬಹದ್ದೂರ್‌ 
ಜಸ್ಟಿಸ್‌ ಲೋಕೂರ್‌ ನಾರಾಯಣರಾವ್‌ ಸ್ವಾಮಿರಾವ್‌ 
ಶ್ರೀ ತಿರುಮಲೆ ತಾತಾಚಾರ್ಯಶರ್ಮ 


(೧೯೪೧ - ೧೯೪೬) 
(೧೯೪೭ - ೧೯೪೭) 
(೧೯೪೭ - ೧೯೪೯) 
(೧೯೪೯ - ೧೯೫೦) 
(೧೯೫೦ - ೧೯೫೩) 
(೧೯೫೩ - ೧೯೫೪) 


೭. : ಪದ್ಮಶ್ರೀ ಪಂಡಿತರತ್ನಂ ಬಿ. ಶಿವಮೂರ್ತಿಶಾಸ್ತ್ರೀ (೧೯೫೪ - ೧೯೬೪) 
ಆ. ಪ್ರೊ. ಜಿ. ವೆಂಕಟಸುಬ್ಬಯ್ಯ (೧೯೬೪ - ೧೯೬೯) 
೯. ಶ್ರೀ ಜಿ." ನಾರಾಯಣ (೧೯೬೯ - ೧೯೭೮) 
೧೦. ಶ್ರೀ ಹಂಪ. ನಾಗರಾಜಯ್ಯ (೧೯೭೮ - ೧೯೮೬) 
೧೧. ಶ್ರೀ ಹೆಚ್‌.' ಬಿ. ಜ್ವಾಲನಯ್ಯ (೧೯೮೬ - ೧೯೮೭) 
೧೨. ಶ್ರೀ ಅ. ರ. ಚಂದ್ರಹಾಸಗುಪ್ತ (೧೯೮೭ - ೧೯೮೮) 
(ಸರ್ಕಾರದ ಆಡಳಿತಾಧಿಕಾರಿಗಳು) 
೧೩. ಶ್ರೀ ಐ. ಎಂ. ವಿಠ್ಠಲಮೂರ್ತಿ (೧೯೮೮ - ೧೯೮೯) 
(ಸರ್ಕಾರದ ಆಡಳಿತಾಧಿಕಾರಿಗಳು) 
೧೪. ಪ್ರೊ. ಜಿ. ಎಸ್‌.ಸಿದ್ದಲಿಂಗಯ್ಯ (೧೯೮೯ - ೧೯೯೨) 
೧೫. ಶ್ರೀ ಗೊ.ರು. ಚನ್ನಬಸಪ್ಪ (೧೯೯೨ - ೧೯೯೫) 
೧೬... `' ಡಾ| ಸಾ.ಶಿ. ಮರುಳಯ್ಯ (೧೯೯೫ - ) 


ಪರಿಷತ್ತಿನ ಉಪಾಧ್ಯಕ್ಷರು ( ಅಧಿಕಾರ ಪ್ರಯುಕ್ತ). 


ರಾಜಸೇವಾಸಕ್ತ ಮಾಸ್ತಿ ವೆಂಕಟೇಶಆಯ್ಕ್ಯಂಗಾರ್‌ (೧೯೪೩ - ೧೯೪೭) 


ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳು ( ಅಧಿಕಾರ ಪ್ರಯುಕ್ತ ) 


(೧೯೪೩ ರಿಂದ ೧೯೯೫) 


ಶ್ರೀಯುತರಾದ: 
೧. ಬಿ. ವೆಂಕೋಬರಾವ್‌ (೧೯೪೩ - ೧೯೪೪) 
'ಪಿ. ಕ. ವೆಂ. ರಾಘವಾಚಾರ್‌ (೧೯೪೪ - ೧೯೪೫) 
೩. ಕೆ. ರೇವಣ್ಣ (೧೯೪೫ - ೧೯೪೬) 
೪. ಕ.ವೆಂ. ರಾಘವಾಚಾರ್‌ (೧೯೪೬ - ೧೯೪೭) 
೫. ಕೆ. ಗೋಪಾಲಕೃಷ್ಣರಾವ್‌ (೧೯೪೭ - ೧೯೪೮) 
೬. ಸಿ.ಕೆ. ನಾಗರಾಜರಾವ್‌ (೧೯೪೭ - ೧೯೪೭) 
೭. ಎಲ್‌. ಎಸ್‌. ಶೇಷಗಿರಿರಾವ್‌ (೧೯೪೭ - ೧೯೫೦) 
೮. ಸಿದ್ಧವನಹಳ್ಳಿ ಕೃಷ್ಣಶರ್ಮ (೧೯೪೯ - ೧೯೫೦) 
೯. ಎಂ.ಎ. ನರಸಿಂಹಾಚಾರ್‌ (೧೯೫೦ - ೧೯೫೦) 
೧೦. ಕಾ. ಸ. ಧರಣೇಂದ್ರಯ್ಕ (೧೯೫೦ - ೧೯೫೨) 
೧೧. ಸಿ.ಕೆ. ನಾಗರಾಜರಾವ್‌ (೧೯೫೨ - ೧೯೫೩) 
೧೨. ಎ.ಎನ್‌. ಮೂರ್ತಿರಾವ್‌ (೧೯೫೩ - ೧೯೫೪) 
೧೩. ರಾಜಸೇವಾಸಕ್ತ ಡಿ. ಸಿ. ಸುಬ್ಬರಾಯಪ್ಪ (೧೯೫೪ - ೧೯೫೬) 
೧೪. ಜಿ. ವೆಂಕಟಸುಬ್ಬಯ್ಯ '` _ (೧೯೫೪ - ೧೯೫೬) 
೧೫. ಡಿ.ಆರ್‌. ರಾಮಯ್ಯ (೧೯೫೬ - ೧೯೫೮) 
ಉಟ ಸಿ.ಕೆ. ನಾಗರಾಜರಾವ್‌ (೧೯೫೬ - ೧೯೫೬) 
೧೭. ಕೆ. ಗೋಪಾಲಕೃಷ್ಣರಾವ್‌ (೧೯೫೬ - ೧೯೬೧) 
೧೮. ಜಿ. ಶ್ರೀನಿವಾಸನ್‌ (೧೯೫೮ - ೧೯೫೯) 
೧೯. ಡಿ. ಆರ್‌. ರಾಮಯ್ಯ (೧೯೫೯ - ೧೯೬೦) 
೨೦. ಅನ್ನದಾನಯ್ಯ ಪುರಾಣಿಕ (೧೯೬೦ - ೧೯೬೩) 
೨೧. ಕೆ. ಎಂ. ಕೃಷ್ಣರಾವ್‌ (೧೯೬೧ - ೧೯೬೪) 
೨೨. ಎಸ್‌. ಶಂಕರಪ್ಪ (೧೯೬೩. - ೧೯೬೪) 
೨೩. ಕೆ. ಎಸ್‌. ನಿರಂಜನ (೧೯೬೪ - ೧೯೬೫) 


ವು 


2 
೧ 


೧೩. 


ಸ ಲ ಲ REP 


VI 


ಹೆಚ್‌. ಆರ್‌. ದಾಸೇಗೌಡ 
ಜಿ. ಕೆ. ಗುಂಡೂರಾವ್‌ 
ಎಂ. ಎಚ್‌. ಕೃಷ್ಣಯ್ಯ 

ಬಿ. ಎನ್‌. ಶಾಸ್ತ್ರೀ 
ವೆಂಕಟೇಶ ಸಾಂಗಲಿ 

ಹಂಪ. ನಾಗರಾಜಯ್ಯ 

ಅ. ರಾ. ಮಿತ್ರ 

ಹಂಪ. ನಾಗರಾಜಯ್ಯ 
ವೆಂಕಟೇಶ ಸಾಂಗಲಿ 

ಜಿ.ಕೆ. ಗುಂಡೂರಾವ್‌ 

ಡಿ. ಲಿಂಗಯ್ಯ 

ಜಿ. ಅಶ್ವತ್ಥನಾರಾಯಣ 
ಲಕ್ಷ್ಮಣ ತೆಲಗಾವಿ 
ಹೊ.ವೆ. ನಾರಾಯಣಸ್ವಾಮಿ 
ಚಂದ್ರಕಾಂತ ಪಡೇಸೂರ 

ಜಿ. ವಿ. ಶಿವಸ್ವಾಮಿ 

ಡಾ॥ ಸಾ. ಶಿ. ಮರುಳಯ್ಯ 
ಚಿ. ಶ್ರೀನಿವಾಸರಾಜು 
ಗೊ.ರು. ಚನ್ನಬಸಪ್ಪ 

ಟಿ. ರಾಮಯ್ಯ 

ಜಿ. ಚನ್ನವೀರಸ್ವಾಮಿ 

ಪ್ರೊ. ಎಸ್‌. ಶ್ರೀನಿವಾಸನ್‌ 
ಪ್ರೊ. ಎಂ. ಜಿ. ನಾಗರಾಜ್‌ 
ಡಾ॥ ನರಹಳ್ಳಿ ಬಾಲಸುಬ್ರಹ್ಮಣ್ಮ 
ಕೆ.ಆರ್‌. ಇಕ್ಬಾಲ್‌ ಅಹಮದ್‌ 


ಪರಿಷತ್ತಿನ ಗೌರವ ಕೋಶಾಧಿಕಾರಿಗಳು ( ಅಧಿಕಾರ ಪ್ರಯುಕ್ತ ) 


(೧೯೪೩ರಿಂದ ೧೯೯೫) 


ರಾಜಸೇವಾಸಕ್ತ ಡಿ.ಸಿ. ಸುಬ್ಬರಾಯಪ್ಪ 
ಪ್ರೊ.ಜಿ.ಪಿ. ರಾಜರತ್ನಂ 

ಶ್ರೀ ಕೆ. ರೇವಣ್ಣ 

ಶ್ರೀ ಎಂ. ವಾಸುದೇವಮೂರ್ತಿ 

ಶ್ರೀ ಸಿ.ಕೆ. ನಾಗರಾಜರಾವ್‌ 

ಶ್ರೀ ಎಚ್‌.ಎಸ್‌. ಸೀತಾರಾಂ 
ರಾಜಸೇವಾಸಕ್ತ ಡಿ.ಸಿ. ಸುಬ್ಬರಾಯಪ್ಪ 
ಶ್ರೀ ಎನ್‌. ವರದರಾಜನ್‌ 

ಶ್ರೀ ಎಚ್‌. ಎಸ್‌. ಸೀತಾರಾಂ 

ಶ್ರೀ ಜಿ. ಶ್ರೀನಿವಾಸನ್‌ 

ಶ್ರೀ ಎಚ್‌. ಎಸ್‌. ಸೀತಾರಾಂ 

ಶ್ರೀ.ಜಿ. ಶ್ರೀನಿವಾಸನ್‌ 

ಶ್ರೀ ಆರ್‌. ಅನಂತರಾಮನ್‌ 


(೧೯೬೪ 
(೧೯೬೫ 
(೧೯೬೫ 
(೧೯೬೫ 
(೧೯೬೬ 
(೧೯೬೬ 
(೧೯೬೯ 
(೧೯೬೯ 
(೧೯೭೦ 
(೧೯೭೪ 
(೧೯೭೮ 
(೧೯೭೮ 
(೧೯೭೯ 
(೧೯೮೨ 
(೧೯೮೪ 
(೧೯೮೬ 
(೧೯೮೯ 
(೧೯೮೯ 
(೧೯೮೯ 
(೧೯೯೦ 
(೧೯೯೨ 
(೧೯೯೨ 
(೧೯೯೩ 
(೧೯೯೫ 
(೧೯೯೫ 


(೧೯೪೦ 
(೧೯೪೫ 
(೧೯೪೬ 
(೧೯೪೭ 
(೧೯೪೯ 
(೧೯೫೨ 
(೧೯೫೩ 
(೧೯೫೪ 
(೧೯೫೬ 
(೧೯೫೭ 
(೧೯೫೭ 
(೧೯೫೯ 


(೧೯೬೩ 


- ೧೯೬೫) 
- ೧೯೬೫) 
- ೧೯೬೫) 
- ೧೯೬೬) 
- ೧೯೬೭) 
- ೧೯೬೯) 
- ೧೯೭೦) 
- ೧೯೭೪) 
- ೧೯೭೫) 
- ೧೯೭೮) 
- ೧೯೮೨) 
- ೧೯೭೯) 
- ೧೯೮೬) 
- ೧೯೮೪) 
- ೧೯೮೭) 
- ೧೯೮೭) 
- ೧೯೮೯) 
- ೧೯೯೦) 
- ೧೯೯೨) 
- ೧೯೯೨) 
- ೧೯೯೩) 
- ೧೯೯೫) 
- ೧೯೯೫) 
=) 

-) 


- ೧೯೪೪) 
- ೧೯೪೫) 
- ೧೯೪೭) 
- ೧೯೪೯) 
- ೧೯೫೨) 
- ೧೯೫೩) 
- ೧೯೫೪) 
- ೧೯೫೬) 
- ೧೯೫೭) 
- ೧೯೫೭) 
- ೧೯೫೯) 
- ೧೯೬೦) 
- ೧೯೬೪) 


Vil 


(೧೯೬೪ - ೧೯೬೬) 
(೧೯೬೬ - ೧೯೭೭) 
(೧೯೭೭ - ೧೯೭೮) 
(೧೯೭೮ - ೧೯೮೭) 
(೧೯೮೯ - ೧೯೯೨) 
(೧೯೯೨ - ೧೯೯೫) 
(೧೯೯೫ -) 


೧. ಗ್ರಂಥಗಳಿಂದ ಶಬ್ದಗಳನ್ನೂ ಪ್ರಯೋಗಗಳನ್ನೂ ಸಂಗ್ರಹಿಸಿಕೊಟ್ಟ ಸಹಾಯಕರು 


೧೪. ಶ್ರೀ ಎ. ಸಿ. ಬೈರಪ್ಪ 
೧೫. ಶ್ರೀ ಎಸ್‌. ವರದರಾಜನ್‌ 
೧೬. ಶ್ರೀಮತಿ ಎಸ್‌. ಪ್ರಮಾಳಾ 
೧೭; ಶ್ರೀ ಎಂ. ಪಿ. ದೇವರಾಜ್‌ 
೧೮. ಶ್ರೀ ಎಸ್‌. ವಿ. ಶ್ರೀನಿವಾಸರಾವ್‌ 
೧೯. ಪ್ರೊ. ಹೆಚ್‌. ಆರ್‌. ದಾಸೇಗೌಡ 
೨೦ ಶ್ರೀ ಎಂ. ಶ್ರೀರಾಮಯ್ಯ 

ಶ್ರೀಯುತರಾದ: 

೧. ಆರ್‌. ಎಸ್‌. ರಾಮರಾಯರು 

೨. ಜಿ. ವರದರಾಜರಾಯರು 

೩. ಡಿ. ಜವರೇಗೌಡರು 

೪. ಎನ್‌. ಪ್ರಹ್ಲಾದರಾಯರು 

೫ ಕೆ.ಎಸ್‌. ಕೃಷ್ಣಮೂರ್ತಿಯವರು 

೬... ಟಿ.ಎಸ್‌. ಶಾಮರಾಯರು 

೩. ಕೆ.ಜಿ. ಕುಂದಣಗಾರರು 

೮... ಕುರುಗೋಡಪ್ಪನವರು 

೯. ಐರಣಿಯವರು 

೧೦. ಎಸ್‌. ಗುಂಡಪ್ಪನವರು 

೧೧. ಡಿ. ರೇಣುಕಾಚಾರ್ಯರು 

೧೨. ಎಚ್‌. ಶೇಷಯ್ಕಂಗಾರ್ಯರು 

೧೩. ಎಲ್‌.ಆರ್‌. ಹೆಗ್ಗಡೆಯವರು 

೧೪. ರಂ. ಶ್ರೀ. ಮುಗಳಿಯವರು 

೧೫. ಚಿ.ನಾ. ವಿಶ್ವನಾಥಶಾಸ್ತ್ರೀ ಅವರು 

೧೬. ಎಂ. ವಿ. ಗೋವಿಂದಯ್ಕನವರು 

೧೭. ಎಂ. ಹನುಮಂತರಾಯರು 

೧೮. ಟಿ.ವಿ. ಕೃಷ್ಣಪ್ಪನವರು 

೧೯. ಎಚ್‌. ದೇವೀರಪ್ಪನವರು 

೨೦. ಎಚ್‌.ಜಿ. ಆರ್‌. ಅಡಿಗ ಅವರು 

೨೧. ಎಸ್‌.ಬಿ. ನಾಯಕ ಅವರು 

೨೨. ತೀ.ನಂ. ಶ್ರೀಕಂಠಯನವರು 

೨೩. ಡಿ.ಎಲ್‌.ನರಸಿಂಹಾಚಾರ್ಯರು 

೨೪. ಎಲ್‌. ಗುಂಡಪ್ಪನವರು 

೨೫. ಎಂ. ಆರ್‌.ವರದಾಚಾರ್ಯರು 

೨೬. ಎನ್‌.ಕೆ. ನರಸಿಂಹಮೂರ್ತಿಯವರು 

೨೭. ಎನ್‌. ಬಸವಾರಾಧ್ಯರು 

2೮. ಟಿ.ವಿ. ವೆಂಕಟಾಚಲಶಾಸ್ತ್ರೀ ಅವರು 

೨೯. ಎಚ್‌. ದೇಶಿಕಾಚಾರ್ಯರು 


ಎಸ್‌.ವಿ. ವೆಂಕಟನಾರಾಯಣಶಾಸ್ತ್ರೀ ಅವರು 
ಟಿ.ಎಸ್‌.ರಘುನಾಥಾಚಾರ್ಯರು 

ಜಿ. ವೆಂಕಟಸುಬ್ಬಯ್ಯನವರು 

ಡಿ.ವಿ. ಶೇಷಗಿರಿರಾಯರು 

ಎಸ್‌. ಬಸಪ್ಪನವರು 

ಎಸ್‌. ಎನ್‌. ಕೃಷ್ಣಜೋಯಿಸ್‌ ಅವರು 
ಎನ್‌. ಅನಂತರಂಗಾಚಾರ್ಯರು 
ರಂಗನಾಥಾಚಾರ್ಯರು 

ಎ.ಕೆ. ಪುಟ್ಟರಾಮು ಅವರು 

ಕೆ. ಹನುಮಂತರಾಯರು 

ಆರ್‌.ಎಲ್‌. ಅನಂತರಾಮಯ್ಯನವರು 
ಕೆ. ಎಂ. ಕೃಷ್ಣರಾಯರು 

ಕೆ. ಶಿವರಾಮ ಐತಾಳರು 

ವಾ.ದ. ಬೇಂದ್ರೆ ಅವರು 

ಎಂ. ಚಂದ್ರಶೇಖರ ಅವರು 

ಮಿರ್ಜಿ ಅಣ್ಣಾರಾಯರು 

ಜಿ. ಚಂದ್ರಶೇಖರ ಐತಾಳರು 
ಚಂದ್ರಶೇಖರ ಕಂಬಾರ ಅವರು 

ಹೀ. ಚಿ. ಶಾಂತವೀರಯ್ಕನವರು 

ಎಚ್‌. ಎ. ಕುಲಕರ್ಣಿ ಅವರು 

ಆ. ರಾ. ಮಿತ್ರ ಅವರು 

ಟಿ. ಆರ್‌. ಮಹಾದೇವಯ್ಮ ಅವರು 
ಎನ್‌. ಎಸ್‌. ಲಕ್ಷ್ಮೀನಾರಾಯಣಭಟ್ಟ ಅವರು 
ಕೆ. ವೆಂಕಟೇಶಯ್ಯ ಅವರು 

ಎಸ್‌. ಕೃಷ್ಣಭಟ್ಟ ಅವರು 

ಸಿ. ಓಂಕಾರಪ್ಪ ಅವರು 

ಟಿ. ಕೇಶವಭಟ್ಟ ಅವರು 

ಕೆ. ರಾಘವೇಂದ್ರರಾವ್‌ ಅವರು 
ಜಿ.ಜಿ. ಮಂಜುನಾಥನ್‌ ಅವರು 


೨ 
೩ 
೪. 
೫. 


|| 


೬೬. ಎ. ಎನ್‌. ಭಟ್ಟ ಅವರು 


ಶ್ರೀಮತಿಯರಾದ : 

೬೭. ಎ. ಎನ್‌. ಶಾಂತಾ ಅವರು 
೬೮. ವಿ. ಅಮೃತ ಅವರು 

೬೯. ಎಂ. ಜಿ. ಹಸ್ಮಕಲ್‌ ಅವರು 
೭೦. ಗೌರಮ್ಮನವರು 


೨. ತಮ್ಮಕಡೆಯ ಜನಬಳಕೆಯ ಮಾತುಗಳನ್ನು ಸಂಗ್ರಹಿಸಿ ಕಳಿಸಿಕೊಟ್ಟಿರುವವರು: 


೫೯. ಬಿ. ಎಸ್‌. ಸಣ್ಣಯ್ಮ ಅವರು 

೬೦. ಎಚ್‌. ಎಂ. ಪರಮೇಶ್ವರಯ್ಯ ಅವರು 

೬೧. ಡಿ.ಎನ್‌. ರಾಮು ಅವರು 

೬೨. ಆರ್‌. ಎಸ್‌. ನಾರಾಯಣಾಚಾರ್‌ ಅವರು 
೬೩. ಎಚ್‌. ಎಸ್‌. ಹರಿಶಂಕರ್‌ ಅವರು 

೬೪. ಕೆ. ಆರ್‌. ಶೇಷಗಿರಿ ಅವರು 

೬೫. ಕೆ. ಎಸ್‌. ಮಧುಸೂದನ ಅವರು 
ಶ್ರೀಯುತರಾದ: 

೧. ಶಾಮಸುಂದರ ಕುಲಕರ್ಣಿಯವರು, ಬೆಳಗಾಂವಿ. 


ಜೆ. ರುದ್ರಪ್ಪನವರು, ಬೆಂಗಳೂರು. 
ಸುಬ್ಬರಾವ್‌ ಬಿ. ನಾಯಕರು, ಬೆಂಗಳೂರು. 
ಎಚ್‌. ಜಿ. ಬೆಂಗೇರಿಯವರು, ಹಾವೇರಿ. 
ಯ. ನಾ. ಉಡುಪ ಅವರು, ಕೋಟೇಶ್ವರ. 


ಎಚ್‌. ವೆಂಕಣ್ಣಾಚಾರ್ಯರು, ಸಾಗರ. 

ಹೀ. ಚಿ. ಶಾಂತವೀರಯ್ಕನವರು, 'ತಿಪಟೂರು. 
೮. ಎಂ.ಎ. ನಾಯ್ಕಅವರು, ಅಂಕೋಲ. 
೯. ರಾಮಕೃಷ್ಣ ಎ. ಪೈ ಅವರು, ಅಂಕೋಲ. 


ಪರಿಷತ್ತಿನ ಅಧ್ಯಕ್ಷರ ಕೃತಜ್ಞತೆ 


ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹೋನ್ನತ ಸಾಧನೆ ಸಿದ್ಧಿ ಗಳಲ್ಲಿ ಕನ್ನಡ ನಿಘಂಟು ನಿರ್ಮಾಣವೂ ಒಂದು. ಇದು ಅರ್ಧಶತಮಾನದ 
ಹಲವಾರು ವಿದ್ವತ್‌ ಪ್ರತಿಭೆಗಳ ಅಹೋರಾತ್ರಿ ದುಡಿಮೆಯ ಫಲ; ಸಾರ್ಥಕ ಶ್ರಮದ ಸತ್ಪಲವೂ ಹೌದು. ಚತುಷ್ಕೋಟಿ ಕನ್ನಡಿಗರ 
ಜೇನುಗನಸು ಇಂದು ನನಸಾಗುತ್ತಿ ರುವುದು ನಮಗೆ ನಿಮಗೆ ಹರ್ಷ ತಂದ ಸಂಗತಿ. ಆದರೂ ಇದರ ಸಿದ್ಧತೆಯ ಹಿನ್ನೆಲೆಯಲ್ಲಿ ಅವೆಷ್ಟೋ 
ವ್ಯಕ್ತಿ ಶಕ್ತಿಗಳ ಬೆವರಿನ ಹಳ್ಳ ಹರಿದಿದೆ ಎಂಬುದನ್ನು ಮರೆಯುವಂತಿಲ್ಲ. ಇಂದು ಕೆಲವರಷ್ಟೇ ಉಳಿದು, ಹಲವರು ಅಮರರಾಗಿದ್ದಾರೆ. 
ಅವರೆಲ್ಲರ ಅಂತರಾತ್ಮ ಗಳಿಗೆ ಪರಿಷತ್ತಿನ ಅನಂತ ಪ್ರಣಾಮಗಳು ಮೊದಲು ಸಲ್ಲುತ್ತವೆ. 


ಕನ್ನಡ ನಿಘಂಟು ರಚನೆಯ ಕಲ್ಪನೆ ಕಣ್ತೆರೆದದ್ದು ೧೯೧೯ ಜುಲೈ ೨೭ರಂದು; ಕಾರ್ಯೋನ್ಮು ಖವಾದದ್ದು ೧೯೪೪ ಜನವರಿ ೨೭ 
ರಂದು. ತಿಂಗಳಿಗೆ ಕೇವಲ ೨೦ ರೂಪಾಯಿಗಳ ಸಂಬಳದ ಒಪ್ಪೊತ್ತಿನ ಕೆಲಸಗಾರರಿಂದ ಹಿಡಿದು ೨೫ ರೂಪಾಯಿಗಳಷ್ಟೇ ರಾಯಧನ 
ಪಡೆಯುತ್ತಿದ್ದ ವಿದ್ದನ್ಮಣಿಗಳವರೆಗೆ ಸುಮಾರು ೭೬ ಜನರ ಒಂದು ಪಂಡಿತ ತಂಡದಿಂದ ಆರಂಭಗೊಂಡ ಈ ಕಾರ್ಯ ಎಂಟು ಸಂಪುಟಗಳ 
ಬೃಹತ್‌ ಪ್ರಮಾಣದಲ್ಲಿ ಇಂದು ಪರಿಣಾಮಗೊಳ್ಳುತ್ತಿದೆ. ಆದರೆ ಹಿಡಿದ ಕಾರ್ಯ ಕೈಗೂಡಿದೆಯೇ ಹೊರತು ಹಾಕಿದ ಯೋಜನೆ 
ಮುಕ್ತಾಯವಾಗಿಲ್ಲ. ಈಗಾಗಲೇ ರಚಿತವಾಗಿರುವ ಎಂಟು ಸಂಪುಟಗಳ ಪರಿಷ್ಕರಣ ಕಾರ್ಯದ ಅನಿವಾರ್ಯತೆ ಇದೆ. ಹಿಂದಿನ ಸಂಪುಟಗಳಲ್ಲಿ 
ಸೇರ್ಪಡೆಯಾಗದಿರುವ ಸಹಸ್ರಾರು ಶಬ್ದಗಳು ತಮ್ಮ ತಮ್ಮ ಅರ್ಥಗಳನ್ನು ಹೊತ್ತು ಹೊರಹೊಮ್ಮುವ ಅಗತ್ಯತೆ ಇದೆ. ಅಲ್ಲದೆ ಮೊದಲ 
ಐದು ಸಂಪುಟಗಳ ಪ್ರತಿಗಳು ಉಪಲಬ್ಧವಿಲ್ಲದೆ, ಅವುಗಳ ಬೇಡಿಕೆ ಬಹಳವಿರುವುದರಿಂದ, ಅವುಗಳ ಮರುಮುದ್ರಣಗಳು ಆಗಲೇಬೇಕಾಗಿದ. 
ಜೊತೆಗೆ "ಜಟಕುಳ ನಿಘಂಟು], "ಕನ್ನಡ ಪಡೆನುಡಿ ನಿಘಂಟು' ಇವುಗಳ ಸೃಷ್ಟಿಯೂ ಆಗಬೇಕಿದೆ. ಈ ಎಡೆಯೇ ನಿವೇದಿಸಿಕೊಳ್ಳುವ 
ಮತ್ತೂಂದು ಅಂಶವೆಂದರೆ ಕನ್ನಡದ ಸೋದರೀ ಭಾಷೆಗಳ ದ್ವಿ ಭಾಷಾ ನಿಘಂಟು ನಿರ್ಮಾಣ. ಅಂದರೆ ಕನ್ನಡ - ತೆಲುಗು ನಿಘಂಟು, 
ಕನ್ನಡ-ಕೊಡಗು, ಕನ್ನಡ-ತಮಿಳು, ಕನ್ನಡ-ಮಲೆಯಾಳಂ, ತುಳು, ನೀಲಗಿರಿ, ತೋಡ, ತೊದವ ಮೊದಲಾದ ದ್ರಾವಿಡ ಭಾಷೆಗಳ ಕನ್ನಡ 
ನಿಘಂಟು ಪರಿಪೂರ್ಣ ಪ್ರಮಾಣದಲ್ಲಿ ಸಿದ್ಧ ವಾಗಬೇಕಿದೆ. ಅದು ಆಯಾಯ ಭಾಷೆಯ ಶುದ್ಧ ಶಬ್ದ ಉಚ್ಛಾರಣೆ ಮತ್ತು ನಿಷ್ಟತ್ತಿಗಳಿಂದ 
ಕೂಡಿರಬೇಕೆಂಬುದನ್ನು ಪ್ರತ್ಕೇಕವಾಗಿ ಹೇಳಬೇಕಿಲ್ಲ. ಈ ಎಲ್ಲ ಆಲೋಚನೆಗಳನ್ನೂ ದೃಷ್ಟಿಯಲ್ಲಿಟ್ಟುಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತು 
ನಿಘಂಟು ವಿಭಾಗವನ್ನು ತನ್ನ ನಿರಂತರಾಂಗವಾಗಿ ಪಡೆಯಲು ಇಚ್ಛಿಸಿ, ತನ್ನ ಯೋಜನೆಯನ್ನು ರಾಜ್ಯಸರ್ಕಾರಕ್ಕೆ ಈಗಾಗಲೇ ಸಲ್ಲಿಸಿದ. 
ನಿಘಂಟುವಿನಂತಹ ತುಂಬು ವೈಜ್ಞಾನಿಕ ರಚನೆ ಒಂದು ಭಾಷೆಯ ಸೃಜನ ಸಾಹಿತ್ಯದಷ್ಟೇ ಪ್ರಮುಖವಾದ್ದರಿಂದ ನಿಘಂಟು ಕಮ್ಮ ಟ ಕನ್ನಡ 
ಸಾಹಿತ್ಯ ಪರಿಷತ್ತಿ ನೊಡನೆ ಸಹಬಾಳ್ವೆ ನಡೆಸಬೇಕೆಂಬುದೇ ನನ್ನ ಅಪೇಕ್ಷೆ. ಇದು ಎಲ್ಲ ಕನ್ನಡಿಗರ ಸದಾಶಯವೂ ಅಹುದು. ನಮ್ಮ ಘನ 
ಸರ್ಕಾರ ಕನ್ನಡ ಕುಲಕೋಟಿಯ ಆಸೆ ಹಣ್ಣಾ ಗುವಂತೆಸಗಲು ಅನುವಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. 


ಕಡೆಯದಾಗಿ, ಪರಿಷತ್ತಿನ ಕೃತಜ್ಞ ತೆಗೆ ಪಾತ್ರರಾದವರು ನಿಘಂಟು ನಿರ್ಮಾಪಕ ವರ್ಗದವರು. ಕಾಲಕಾಲಕ್ಕೂ ಬದಲಾಗುತ್ತ ಬಂದ 
ಎಲ್ಲ ಸಂಪಾದಕ ಮಂಡಲಿಗಳಿಗೆ, ಸಮಿತಿಗಳ ಸರ್ವಮಾನ್ಯ ಸದಸ್ಯ ರುಗಳಿಗೆ, ಪರಿಷತ್ತಿನ ಅಧ್ಯಕ್ಷರುಗಳು ಮತ್ತು ಅವರ ಅವಧಿಯ 
ಪದಾಧಿಕಾರಿಗಳಿಗೆ, ಕಚೇರಿಯ ಸಹಾಯಕ ಸಂಪಾದಕ ವರ್ಗಕ್ಕೆ ಪರಿಷತ್ತಿನ ಪರವಾಗಿ ಅನಂತಾನಂತ ಪ್ರಣಾಮಗಳು. ನಿಘಂಟು ಸೃಷ್ಟಿಯ 
ಆರಂಭದಿಂದ ಇಂದಿನವರೆಗೂ ನಿರಂತರ ಸೇವೆ ಸಲ್ಲಿಸುತ್ತಾ ಬಂದಿರುವ ಸ್ಥಾಯಿ ಸಂಪಾದಕ ಶ್ರೀ ಎನ್‌. ಬಸವಾರಾಧ್ಯರಿಗೆ ವಿಶೇಷ 
ವಂದನೆಗಳು ಸಲ್ಲುತ್ತವೆ. ಲಕ್ಷ ಲಕ್ಷ ಪ್ರಮಾಣದಲ್ಲಿ ಧನಸಹಾಯ ಮಾಡಿದ ಸರ್ಕಾರಗಳನ್ನೂ ನಿರ್ಲಕ್ಷಿಸುವಂತಿಲ್ಲ. ಅಂದಿನಿಂದ 
ಇಂದಿನವರೆಗಿನ ಎಲ್ಲ ಸರ್ಕಾರಗಳಿಗೂ, ಮುಖ್ಯವಾಗಿ ಇಂದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಎಚ್‌. ಡಿ. ದೇವೇಗೌಡ ಅವರಿಗೂ, 
ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಕ ಶ್ರೀ ಜೆ. ಹಚ್‌. ಪಟೇಲ್‌ ಅವರಿಗೂ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ 
ಶ್ರೀಮತಿ ಬಿ. ಟಿ. ಲಲಿತಾನಾಯಕ್‌ ಅವರಿಗೂ, ಆ ಸರ್ಕಾರಗಳ ಕರಣಗಳಾಗಿ ಕಾರ್ಯನಿರ್ವಹಿಸಿದ ಕನ್ನ ಡಸಂಸ್ಕೃತಿ ಮತ್ತು ಅಭಿವೃದ್ದಿ 
ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ, ಮುಖ್ಯವಾಗಿ ಇಂದಿನ ಕಾರ್ಯದರ್ಶಿ ಶ್ರೀ ಅ. ರಾ. ಚಂದ್ರಹಾಸ ಗುಪ್ತ ಅವರಿಗೂ, ನಿರ್ದೇಶಕರಾದ 
ಶ್ರೀ ವೃ. ಕೆ ಮುದ್ದುಕೃಷ್ಣ ಅವರಿಗೂ, ಉಪನಿರ್ದೇಶಕರಾದ ಶ್ರೀ ಕಾ.ತ.ಚಿಕ್ಕಣ್ಣ ಅವರಿಗೂ, ಅವರ ಎಲ್ಲ ಅಧಿಕಾರಿ-ಸಿಬ್ಬಂದಿ ವರ್ಗಕ್ಕೂ 
ನಮ್ಮ ಕೃತಜ್ಞತಗಳು. 


ಸರ್ವವಿಧವಿಂದಲೂ ನನ್ನೂ ಡನೆ ಸಹಕರಿಸಿ ಯೋಜನೆಯನ್ನು ಆಗುಮಾಡಲು ನೆರವಾಗುತ್ತಿರುವ ಪರಿಷತ್ತಿನ ಆಡಳಿತ ವರ್ಗದ 
ಡಾ ॥ನರಹಳ್ಳಿ ಬಾಲಸುಬ್ರಹ್ಮಣ್ಕ, ಪ್ರೂ 8 ಕೆ.ಆರ್‌. ಇಕ್ಸಾಲ್‌ ಅಹಮದ್‌ ಹಾಗೂ ಶ್ರೀ ಎಂ. ಶ್ರೀರಾಮಯ್ಯ ಇವರುಗಳಿಗೆ, ಪರಿಷತ್ತಿನ 
ಸಿಬ್ಬಂದಿ ವರ್ಗಕ್ಕೆ, ಕೇವಲ ಇಪ್ಪತ್ತೆಂಟು ದಿನಗಳಲ್ಲಿ ಒಂದು ಸಾವಿರದ ಎರಡು ನೂರು ಪುಟಗಳಿಗೂ ಮಿಕ್ಕ ನಿಘಂಟು ಹೊತ್ತಗೆಯನ್ನು 
ಮುದ್ರಿಸಿಕೊಟ್ಟಿದ್ದಲ್ಲದೆ, ರಟ್ಟು ಕಾಣದ ಅನಾಥವಾಗಿ ಬಿದ್ದಿದ್ದ ಹಿಂದಿನ ೬ ಮತ್ತು ೭ನೆಯ ಸಂಪುಟಗಳಿಗೆ ರಕ್ಷಾ ಕವಚವನ್ನೊದಗಿಸಿ, 
ಮಾಡುಕಟ್ಟೆಗೆ ಬಿಡಲು ಯೋಗ್ಯವನ್ನಾಗಿಸಿದ ಸರ್ಕಾರಿ ಮುದ್ರಣಾಲಯದ ನಿರ್ದೇಶಕರಾದ ಶ್ರೀ ಮಹಮ್ಮದ್‌ ಸನಾವುಲ್ಲಾ ಮತ್ತು 
ಉಪನಿರ್ದೇಶಕರಾದ ಶ್ರೀ ರವಿಶಂಕರ್‌ ಇವರಿಗೆ ಮತ್ತು ಕರಡು ಪರಿಶೀಲಿಸಿದ ಶ್ರೀ ಟಿ. ಆರ್‌. ಮಹಾದೇವಯ್ಕನವರಿಗೆ ಈ ದಿಸೆಯಲ್ಲಿ 
ನನಗೆ ನೈಜ ಹಾಗೂ ಖುಜುಮಾರ್ಗದರ್ಶನ ಮಾಡುತ್ತಿರುವ ನನ್ನ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ಗೊ. ರು. ಚನ್ನ ಬಸಪ್ಪನವರಿಗ, 
ಒಟ್ಟಾರೆ, ಈ ನಿಘಂಟು ಸಂಪುಟಗಳ ರಚನೆಯಲ್ಲಿ ನೆರವಾದ ಎಲ್ಲ ಸೋದರ ಸೋದರಿಯರಿಗೆ ಕೃತಜ್ಞತಾಪೂರ್ವಕ ಪ್ರಣಾಮಗಳನ್ನು 
ಸಲ್ಲಿಸಿ ವಿರಮಿಸುತ್ತೇನೆ. 
“ಓಂ ತತ್‌ ಸತ್‌ '' 


ಯುವನಾಮ ಸಂವತ್ಸರದ ಸಾ. ಶಿ. ಮರುಳಯ್ಯ 


ವಿಜಯದಶಮಿ ಅಧ್ಯಕ್ಷ 
೩.೧೦.೧೯೯೫ ಕನ್ನಡ ಸಾಹಿತ್ಯ ಪರಿಷತ್ತು 


ಪರಿಹತ್ತಿನ ಅಧ್ಯಕ್ಷರ ನುಡಿ 


"ಲೆ 


ಕನ್ನಡ ಸಾಹಿತ್ಯ ಪರಿಷತ್ತಿನ ೮೦ ವರ್ಷಗಳ ಇತಿಹಾಸದಲ್ಲಿ ಕನ್ನಡ-ಕನ್ನಡ ಬೃಹನ್ನಿಘಂಟುವಿನ ಪ್ರಕಟನೆ ಒಂದು ವಿಶಿಷ್ಟ ಮೈಲಿಗಲ್ಲು, 
ಸಾಧನೆಗಳ ಕಳಶ. ಕನ್ನಡಕ್ಕೆ ಆಕರವಾದ ಆಧಾರಪೂರ್ಣವಾದ ಸಮಗ್ರ ನಿಘಂಟು ರಚನೆ ಹಾಗೂ ಪ್ರಕಟನೆ, ಪರಿಷತ್ತು ೧೯೧೫ ಮೇ 
೩ರಂದು ಸ್ಥಾಪಿತವಾದಾಗಲೇ ಅದರ ಮುಖ್ಯ ಉದ್ದೇಶಗಳಲ್ಲಿ ಒಂದಾಗಿತ್ತು. ನಿಘಂಟು ಒಂದು ಜ್ಞಾನಸಾಗರ. ಇದು ಅಧ್ಯ ಯನಾಸಕ್ತರ 
ಬೌದ್ದಿಕ ಮಟ್ಟದ ವಿಕಾಸಕ್ಕೆ ಆಧಾರ. ಅರಿವಿನ ಬೆಳಕಿನ ನಿರಂತರ ಪ್ರಕಾಶ ಇದರದ್ದು. ಅಂತಾಗಿ ಆಸಕ್ತರ ಜ್ಞಾನದಾಹಕ್ಕೆ ನೀರುಣಿಸುವ 
ನೆಲೆ. ಉದ್ದೇಶಪೂರ್ಣ ಹಿನ್ನೆಲೆಯೊಂದಿಗೆ ಆರಂಭಗೊಂಡ ನಿಘಂಟು ಯೋಜನೆ ಮೊದಲು ನಾಲ್ಕುಸಂಪುಟಗಳಲ್ಲಿ ಮುಕ್ತಾಯಗೊಳ್ಳಬಲ್ಲದು 
ಎಂದು ತಿಳಿಯಲಾಗಿತ್ತು. ಆದರೆ "ನಿಘಂಟುಗಳ ನಿಘಂಟು' ಕಾರ್ಯದಿಂದ ಆರಂಭವಾಗಿ ಕಾವ್ಯ, ಶಾಸನ, ಹೊಸಹೊಸಶಬ್ದಗಳ 
ಆಧುನಿಕ ಸೃಷ್ಟಿ, ಹೊಸ ಭಾಷಾಪ್ರಯೋಗಗಳು ಇತ್ಯಾದಿಗಳನ್ನು ಕಾಲಾನುಗುಣವಾಗಿ ಗಮನಿಸುತ್ತ ಬಂದಂತೆ ನಾಲ್ಕು ಸಂಪುಟಗಳ 
ನಿಘಂಟು ತನ್ನ ವ್ಯಾಪ್ತಿಯನ್ನು ಎಂಟು ಸಂಪುಟಗಳಿಗೆ ವಿಸ್ತರಿಸಿಕೊಳ್ಳಲೇಬೇಕಾಯಿತು. | 


ನಿಘಂಟುವಿನ ಕೆಲಸ ತಾಳ್ಮೆ ಗೊಂದು ಸವಾಲು. ಸಮರ್ಪಕತೆ, ನಿರ್ದಿಷ್ಟತೆ ಹಾಗೂ ನಿಕಷದ ಅಂಗಳದಲ್ಲಿ ಅಂಗೀಕಾರದ ಮುದ್ರೆ 
ಬಿದ್ದಮೇಲೆ ಅದು ಅಧಿಕೃತ ರೂಪುತಾಳುತ್ತದೆ. ಈ ಕೆಲಸವನ್ನು ನಾಡಿನ ಗಣ್ಯವಿದ್ವಾಂಸರಿಂದ ಕೂಡಿರುವ ಸಂಪಾದಕ ಮಂಡಳಿ ಅತ್ಕಂತ 
ಶಿಸ್ತಿನಿಂದ ಸಮರ್ಪಕವಾಗಿ ಮಾಡಿ, ಪರಿಷತ್ತಿಗೊಂದು ಹೆಸರು ತಂದುಕೊಟ್ಟು ಸ್ತುತ್ಕಾರ್ಹವಾಗಿದೆ. ಆರಂಭಕ್ಕೆ ಐದುಸಾವಿರ 
ಪುಟಗಳಿರಬೇಕೆಂದು ಮಾಡಿದ್ದ ಅಂದಾಜು ಈಗ ಸುಮಾರು ಹತ್ತುಸಾವಿರ ಪುಟಗಳವರೆಗೆ ಸುಮಾರು ಎರಡು ಲಕ್ಷ ಪದಗಳನ್ನು ' 
ಒಳಗೊಂಡಿರುವ ಈ ಬೃಹನ್ನಿಘಂಟು ಭಾಷೆ ಮತ್ತು ಸಾಹಿತ್ಕಾಸಕ್ತರ ಪಾಲಿಗೆ ಚಿರವಿನೂತನ ಆಸ್ತಿ. ೧೯೯೩ರಲ್ಲಿ ಏಳನೆಯ ಸಂಪುಟವನ್ನು 
ಬಿಡುಗಡೆ ಮಾಡಿದ ತೃಪ್ತಿಯೊಡನೆ ಇದೀಗ ಎಂಟನೆಯ ಸಂಪುಟವನ್ನೂ ನಾಡವರ ಕೈಗಿಡಲು ನಮಗೆ ಹರ್ಷವಾಗುತ್ತಿದೆ. . 


ನಿಘಂಟು ಯೋಜನೆಯ ಈ ಕೊನೆಯ ಸಂಪುಟ, ` ಈವರೆಗೆ ನಿಘಂಟು ಸಿದ್ಧತೆಯ ಕಾರ್ಯದಲ್ಲಿ ದುಡಿದ ನಿಘಂಟು ಸಂಪಾದಕ 
ಸಮಿತಿಯ ಅಧ್ಯಕ್ಷರು, ಪ್ರಧಾನ ಸಂಪಾದಕರು, ಸದಸ್ಯ ವಿದ್ವಾಂಸರು, ಸರ್ಕಾರದ ಪ್ರತಿನಿಧಿಗಳು, ಪರಿಷತ್ತಿನ ಅಧ್ಯಕ್ಷರು, ಪದಾಧಿಕಾರಿಗಳು, 
ನಿಘಂಟು ಕಛೇರಿಯ ಮತ್ತು ಪರಿಷತ್ತಿನ ಸಿಬ್ಬಂದಿವರ್ಗ - ಈ ಎಲ್ಲರಿಗೂ ಒಂದು ರೀತಿ ಧನ್ಯತೆಯ ಭಾವ ತರುತ್ತದೆಂದು ನಾನು 
ಭಾವಿಸಿದ್ದೇನೆ. ಆದರೆ ಇದು ಒಟ್ಟು ಯೋಜನೆಯ ಒಂದು ಆಧಾರಸ್ತಂಭ ಮಾತ್ರ. ಮುಂದಿನ ಹಂತದಲ್ಲಿ ನಡೆಯಬೇಕಾಗಿರುವ ಈ 
ಎಂಟೂ ಸಂಪುಟಗಳ ಪರಿಷ್ಕರಣ ಒಂದು ರೀತಿಯಲ್ಲಿ ನಿರಂತರ ಕಟ್ಟುವಿಕೆಯ ಕಾರ್ಯ. ಹಾಗೆಯೇ ದ್ವಿ ಭಾಷಾ, ತ್ರಿಭಾಷಾ ಕೋಶಗಳು, 
ವಿಷಯ ಕೋಶಗಳು ಇತ್ಯಾದಿ ನಾನಾ ಬಗೆಯ ಅರ್ಥಕೋಶಗಳನ್ನು ರಚಿಸಲು ಮೂಲಸಾಮಗ್ರಿಯನ್ನು ಈ ಎಂಟು ಸಂಪುಟಗಳು 
ಒದಗಿಸುತ್ತವೆ. ಈ ದಿಸೆಯಲ್ಲಿ ಇನ್ನೂ ಆಗಬೇಕಾದ ಕೆಲಸ ಸಾಕಷ್ಟಿದೆ. 


ಭಾಷೆಯ ಜೀವಂತಿಕೆ ಆಯಾ ಕಾಲದ ಹೊಸತುಗಳಲ್ಲಿನ ಹೊಸಶಬ್ದಗಳನ್ನು, ಪ್ರಯೋಗಗಳನ್ನು ತನ್ನ ಮಡಿಲಲ್ಲಿಟ್ಟುಕೊಂಡು 
ಪೋಷಿಸುವುದಲ್ಲದೆ, ಹೊಸ ಆಯಾಮಗಳನ್ನು ಪಡೆಯುವುದರಲ್ಲಿದೆ. ಹೀಗಾಗಿ ಪ್ರಕಟವಾಗಿರುವ ಸಂಪುಟಗಳಲ್ಲಿ ಸಹಜವಾಗಿ ಹೊಸ 
ಶಬ್ದಗಳ ಸೇರ್ಪಡೆಗಳಿಗೆ ಗರ್ಭಸ್ಥ ನೆಲೆಯನ್ನು ಒದಗಿಸಿರುವೆ ಹಿನ್ನೆಲೆ ಇದೆ. ಅಂತೇ ನಿಘಂಟುವಿನ ಪರಿಷ್ಕರಣ ಆಯಾ ಕಾಲೀನ ' 
ಅಗತ್ಯವಲ್ಲದೆ ನಿರಂತರ ಕಾರ್ಯವಾಗಿದೆ. ಅನುಬಂಧ ನೀಡಿಕೆ, ಪರಿಷ್ಕರಣ ಇತ್ಯಾದಿಗಳ ಹಿನ್ನೆಲೆಯಲ್ಲಿ ಈ ನಿಘಂಟು ಯೋಜನೆ 
ಮುಂದಿನ ಹತ್ತುವರ್ಷಗಳ ಕಾಲವಾದರೂ ಮುಂದುವರಿಯುವ ಅವಶ್ಯಕತೆ ಇದೆ. ಈ ಪರಿಷ್ಕರಣ ಕಾರ್ಯವನ್ನು ಕೈಗೆತ್ತಿಗೊಳ್ಳಲು. 
ನೆರವಾಗಬೇಕೆಂದು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಈಗಾಗಲೇ ಕಳುಹಿಸಲಾಗಿದೆ. ಅನುಬಂಧ ತಯಾರಿಕೆ ಮತ್ತು ಪರಿಷ್ಕರಣ ಕಾರ್ಯದಲ್ಲಿ 
ಹಾಲಿ ನಿಘಂಟು ಸಂಪಾದಕ ಸಮಿತಿಯನ್ನು ಪುನರ್‌ರಚಿಸಿ, ಸಮಿತಿಯಲ್ಲಿ ಅಧ್ಯಕ್ಷರು, ಪ್ರಧಾನ ಸಂಪಾದಕರು ಮತ್ತು ಎಂಟು ಜನ 
ಸದಸ್ಕರಿದ್ದು, ಜೊತೆಗೆ ಪರಿಷತ್ತಿನ ಪದಾಧಿಕಾರಿಗಳನ್ನು ಕೂಡಿಕೊಂಡಿರಬೇಕು ಎಂಬ ಅಂಶವನ್ನು ಆ ಪ್ರಸ್ತಾವನೆಯಲ್ಲಿ ತಿಳಿಸಿದೆ. ಹತ್ತು 
ವರ್ಷಗಳಿಗೆ ಸುಮಾರು ೭೭ ಲಕ್ಷ ರೂ.ಗಳ ಅಂದಾಜು ವೆಚ್ಚದ ವಿವರದ ಪ್ರಸ್ತಾವನೆ ಅದಾಗಿದೆ. ಅನುಬಂಧ ಹಾಗೂ ಪರಿಷ್ಕೃತ 
ಸಂಪುಟಗಳ ಮುದ್ರಣವೆಚ್ಚ ಮತ್ತು ಸಿಬ್ಬಂದಿ ವೇತನದ ಸಂಭವನೀಯ ಹೆಚ್ಚಳ ಈ ಅಂದಾಜಿನಲ್ಲಿ ಸೇರಿಲ್ಲ. ರಾಜ್ಯಸರ್ಕಾರ 
ಅವಶ್ಯಕವಾದ ಈ ಕಾರ್ಯಕ್ಕೆ ಪೂರ್ಣನೆರವಾಗುವುದೆಂಬ ಭರವಸೆ ನನ್ನದು. 


xii 


ಈಗ ಹಂಪೆಯ ಕನ್ನಡ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಈವರೆಗೆ ಪ್ರಕಟವಾಗಿರುವ ನಿಘಂಟಿನ ಏಳುಸಂಪುಟಗಳನ್ನು 
ಈಗಾಗಲೇ ಗಣಕಯಂತ್ರಕ್ಕೆ ಅಳವಡಿಸಲಾಗಿದ್ದು ಪರಿಷ್ಕರಣ ಕಾರ್ಯಕ್ಕೆ ಸುಲಭವಾಗುವಂತೆ ಮಾಡಲಾಗಿದೆ. ಹಾಗೆಯೇ ಎಂಟನೆಯ 
ಸಂಪುಟವನ್ನು ಅಳವಡಿಸಿಕೊಡಲೂ ಕನ್ನಡ ವಿಶ್ವವಿದ್ಯಾಲಯ ಒಪ್ಪಿಕೊಂಡಿದೆ. ಇದಕ್ಕಾಗಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ನಾನು ಕೃತಜ್ಞತೆ 
ಸಲ್ಲಿಸುವೆ. ಅನುಬಂಧ ತಯಾರಿಕೆ ಮತ್ತು ಪರಿಷ್ಕರಣ ಕಾರ್ಯಗಳನ್ನು ಪರಿಷತ್ತಿನ ತಜ್ಞ ನಿಘಂಟು ಸಂಪಾದಕ ಮಂಡಳಿಯು 
ನೋಡಿಕೊಳ್ಳುತ್ತದೆ. ಅಲ್ಲದೆ ಈ ಯೋಜನೆಯ ಪೂರ್ಣನಿರ್ವಹಣೆಯ ಹೊಣೆ ಮೊದಲಿನಂತೆ ಪರಿಷತ್ತಿನದೇ ಆಗಿರಬೇಕೆಂಬ ತಜ್ಞರ 
ಸಮಿತಿಯ ಸಲಹೆ ಸಹಜವಾಗಿದೆ. 


ಕನ್ನಡ-ಕನ್ನಡ ನಿಘಂಟು ಸಿದ್ಧತೆಯ ಕಾರ್ಯ ಸಂಪೂರ್ಣವಾಗಿ ಕರ್ನಾಟಕ ಸರ್ಕಾರದ ಯೋಜನೆಯಾಗಿದೆ. ಕನ್ನಡ ಸಾಹಿತ್ಯ 
ಪರಿಷತ್ತು ಸರ್ಕಾರದ ಪರವಾಗಿ ಅದನ್ನು ನಿರ್ವಹಿಸುತ್ತಿದೆ. ರಾಜ್ಯ ಸರ್ಕಾರವು ಈ ಯೋಜನೆಗೆ ಉದಾರವಾಗಿ ಆರ್ಥಿಕ ನೆರವನ್ನು 
ನೀಡಿದೆ. ಆರಂಭಕ್ಕೆ ೧೫ ಲಕ್ಷ ರೂ.ಗಳ ಯೋಜನೆಯಾಗಿದ್ದು, ಈ ಕಾರ್ಯ ಮುಗಿಯುವ ವೇಳೆಗೆ ಒಂದು ಕೋಟಿ ರೂ.ಗಳನ್ನು 
ಮಾರಿದ್ದರೂ, ನಿಗದಿಯಾಗಿದ್ದ ಕಾಲಾವಧಿಯು ಮಾರಿದ್ದರೂ ಅದನ್ನು ವಿಸ್ತರಿಸಲು ಅವಕಾಶ ನೀಡಿ ಅನುದಾನವನ್ನು ಮಂಜೂರು ಮಾಡಿ 
ರಾಜ್ಯಸರ್ಕಾರ ತುಂಬು ಸಹಕಾರ ನೀಡಿದೆ. ಇದು ಕರ್ನಾಟಕ ರಾಜ್ಯಸರ್ಕಾರದ ಭಾಷೆ ಮತ್ತು ಸಾಹಿತ್ಕಾಭಿಮಾನದ ದ್ಯೋತಕವಾಗಿದೆ. 
ಇದಕ್ಕಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸಂಬಂಧಿಸಿದವರಿಗೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ತು ತುಂಬಾ ಆಭಾರಿಯಾಗಿದೆ. 


ಕನ್ನಡ-ಕನ್ನಡ ನಿಘಂಟಿನ ಮುದ್ರಣದಂತಹ ಅನುಭವೀ ಹಾಗೂ ಪೂರ್ಣ ಪರಿಶ್ರಮದ ಕಾರ್ಯವನ್ನು ಸರ್ಕಾರಿ ಮುದ್ರಣಾಲಯದವರು 
ಅಚ್ಚುಕಟ್ಟಾಗಿ ಮಾಡಿಸಿಕೊಟ್ಟದ್ದಾರೆ. ಅದಕ್ಕಾಗಿ ಈ ಇಲಾಖೆಯ ನಿರ್ದೇಶಕರಿಗೆ ವಂದನೆ ಸಲ್ಲಿಸುತ್ತೇನೆ. ಈ ಕಾರ್ಯದಲ್ಲಿ ಸಹಕರಿಸಿದ 
ಮುದ್ರಣ ಇಲಾಖೆಯ ಇತರ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೂ ಕೃತಜ್ಞತೆಗಳು. 


ಪ್ರಸ್ತುತ ಎಂಟನೆಯ ಸಂಪುಟದ ಸಿದ್ಧತೆಯ ಕಾರ್ಯದಲ್ಲಿ, ನಿಘಂಟು ಸಂಪಾದಕ ಮಂಡಳಿಯ ಅಧ್ಯಕ್ಷರಾಗಿದ್ದ ದಿ / ಡಾ. ಜಿ.ಎಸ್‌. 
ಗಾಯಿ ಅವರ ಸೇವೆಯನ್ನು, ೧೯೫೫ರಿಂದಲೂ ನಿಘಂಟು' ಕಾರ್ಯಾಲಯದಲ್ಲಿದ್ದು, ೧೯೭೦ರಲ್ಲಿ ಪ್ರಕಟವಾದ ಮೊದಲ ಸಂಪುಟದ 
ಸಂಪಾದಕರಾಗಿದ್ದು, ಈಗ ಪ್ರಕಟವಾಗುತ್ತಿರುವ ಕೊನೆಯ (ಎಂಟನೆಯ) ಸಂಪುಟದ ಪ್ರಧಾನ ಸಂಪಾದಕರೂ ಹಾಗೂ ಡಾ! ಜಿ.ಎಸ್‌. 
ಗಾಯಿ ಅವರ ನಿಧನಾನಂತರ ನಿಘಂಟು ಸಮಿತಿಯ ಅಧ್ಯಕ್ಷರೂ ಆದ ಪ್ರೂ ಎನ್‌. ಬಸವಾರಾಧ್ಯ ಅವರ ಸತತ ಪರಿಶ್ರಮದ 
ಸೇವೆಯನ್ನು ಪರಿಷತ್ತು ಅತ್ಕಂತ ಕೃತಜ್ಞತೆಯಿಂದ ಸ್ಮರಿಸುತ್ತದೆ. ೧೯೪೪ರಿಂದ ಈವರೆವಿಗೆ ವಿದ್ವತ್ಪೂರ್ಣ ಸೇವೆ ಸಲ್ಲಿಸಿದ ಸಂಪಾದಕ 
ಮಂಡಳಿಯ ಎಲ್ಲ ಸದಸ್ಯರಿಗೂ, ನಿಘಂಟು ಸಿಬ್ಬಂದಿ ವರ್ಗಕ್ಕೂ ಪರಿಷತ್ತು ಯಣಿಯಾಗಿದೆ. ಅಲ್ಲದೆ ಪರಿಷತ್ತಿನ ಪದಾಧಿಕಾರಿಗಳಿಗೆ, 
ಸಿಬ್ಬಂದಿ ವರ್ಗಕ್ಕೆ, ಪ್ರತ್ಕಕ್ಷ ಹಾಗೂ ಪರೋಕ್ಷವಾಗಿ ಈ ಕಾರ್ಯದಲ್ಲಿ ನೆರವಾದ ಸರ್ವರಿಗೂ ಅನಂತ ನಮನಗಳು. 


ದಿನಾಂಕ: ೧೦-೬-೧೯೯೫ ಗೊ.ರು. ಚನ್ನಬಸಪ್ಪ 
ಬೆಂಗಳೂರು-೫೬೦ ೦೧೮ ಅಧ್ಯಕ್ಷ 
ಕನ್ನಡ ಸಾಹಿತ್ಯ ಪರಿಷತ್ತು 


ಅರಿಕೆ 


ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಶಾಶ್ವತವಾದ ಕೀರ್ತಿಯನ್ನು ತಂದುಕೊಟ್ಟಿರುವ ಯೋಜನೆಗಳಲ್ಲಿ ಕನ್ನಡ ನಿಘಂಟುಯೋಜನೆ ಅತ್ಯಂತ 
ಪ್ರಮುಖವಾದುದು. ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲಿ ಇದೊಂದು ಮೈಲಿಗಲ್ಲು. ಈಗ ಪ್ರಕಟವಾಗುತ್ತಿರುವ ಎಂಟನೆಯ 
ಸಂಪುಟದೊಂದಿಗೆ ಈ ಯೋಜನೆಯ ಪ್ರಥಮಘಟ್ಟ ಮುಗಿದಂತಾಗುತ್ತದೆ. ಇದಾದ ಮೇಲೆ ಈ ನಿಘಂಟಿನ ಅನುಬಂಧದ ಸಿದ್ದತೆ, 
ಪರಿಷ್ಕರಣಕಾರ್ಯ, ದ್ವಿ ಭಾಷಾ, ತ್ರಿಭಾಷಾ, ಬಹುಭಾಷಾ ನಿಘಂಟುಗಳ ನಿರ್ಮಾಣಕಾರ್ಯವನ್ನು ಕೈಕೊಳ್ಳಬೇಕಾಗಿದೆ. ಈ ಸಂಬಂಧವಾಗಿ 
ಹತ್ತುವರ್ಷಗಳ ಒಂದು ಯೋಜನೆಯನ್ನು ಪರಿಷತ್ತು ಸರ್ಕಾರಕ್ಕೆ ಈಗಾಗಲೇ ಕಳಿಸಿಕೊಟ್ಟು ಅದರ ಅಂಗೀಕಾರದ ನಿರೀಕ್ಷಣೆಯಲ್ಲಿದೆ. 


ಕನ್ನಡ ನಿಘಂಟಿನ ಕಡೆಯದಾದ ಈ ಎಂಟನೆಯ ಸಂಪುಟದಲ್ಲಿ "ವ' ಕಾರದಿಂದ "ಟ' ಕಾರದ ವರೆಗಿನ ಅಕ್ಷರಗಳ ಎಲ್ಲ ಶಬ್ದಗಳೂ 
ಸಮಾವೇಶಗೊಂಡಿವೆ. ಸರ್ವಾಂಗಸುಂದರವಾಗಿ ಪ್ರಕಟವಾಗಿರುವ ಈ ಎಂಟನೆಯ ಸಂಪುಟವನ್ನು ಕನ್ನಡ ಜನತೆಯ ಕೈಯಲ್ಲಿ ಡಲು ನನಗೆ 
ತುಂಬ ಸಂತೋಷವೆನಿಸಿದೆ. ಈ ನಿಘಂಟಿನ ರಚನಾಕಾರ್ಯಕ್ಕೆ ಕರ್ನಾಟಕಸರ್ಕಾರವು ನೀಡಿರುವ ಧನಸಹಾಯವನ್ನು ಅತ್ಯಂತ ಕೃತಜ್ಞತೆಯಿಂದ ' 
ಕನ್ನಡಿಗರೆಲ್ಲರೂ ನೆನೆಯಬೇಕಾಗಿದೆ. 


ಕನ್ನಡ ನಿಘಂಟು ಸಂಪಾದಕ ಸಮಿತಿಯಲ್ಲಿ ನಾಡಿನ ಸುಪ್ರಸಿದ್ದ ವಿದ್ವಾಂಸರು ಸದಸ್ಯರಾಗಿದ್ದು ಕೊಂಡು ತಮ್ಮ ಜ್ಞಾನಾನುಭವಗಳ 
ಬೆಳಕನ್ನು ಚೆಲ್ಲಿ ಈ ನಿಘಂಟು ಶಾಸ್ತ್ರೀಯವಾಗಿ ರೂಪುಗೊಳ್ಳಲು ಕಾರಣಕರ್ತರಾಗಿದ್ದಾರೆ. ಇವರೆಲ್ಲರಿಗೂ ಗೌರವಪೂರ್ವಕವಾದ 
ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಮಹಾಕಾರ್ಯಕ್ಕಾಗಿ ನಿರಂತರವಾಗಿ ದುಡಿದು ಇಂದು ನಮ್ಮ ಮಧ್ಯೆ ಇಲ್ಲದಿರುವ ಸಲಹಾಸಮಿತಿ 
ಮತ್ತು ಸಂಪಾದಕಸಮಿತಿ ಸದಸ್ಯರಾಗಿದ್ದ ಶ್ರೀಯುತರಾದ ಬೆಳ್ಳಾವೆ ವೆಂಕಟನಾರಣಪ್ಪನವರು, ರಾಜಸೇವಾಸಕ್ತ ಬಿ.ಎಂ. ಶ್ರೀಕಂಠಯ್ಯನವರು, 
`ಎಂ. ಆರ್‌. ಶ್ರೀನಿವಾಸಮೂರ್ತಿಯವರು, ಎಂ.ಗೋವಿಂದ ಪೈ ಅವರು, ಎಲ್‌.ವಿ. ರಾಮಸ್ವಾಮಿ ಅಯ್ಕರ್‌ ಅವರು, ಡಾ! ಎ.ಎನ್‌. 
ಉಪಾಧ್ಯೆ ಅವರು, ಆಸ್ಲಾನವಿದ್ದಾನ್‌ ಆರ್‌. ಅನಂತಕೃಷ್ಣ ಶರ್ಮ ಅವರು, ಪಿ.ಎಂ. ಸೋಮಸುಂದರಂ ಅವರು, ಡಾ !! ಎ.ಆರ್‌. ಕೃಷ್ಣ ಶಾಸ್ತ್ರೀ 
ಅವರು, ಪೊ! ತೀ.ನಂ. ಶ್ರೀಕಂಠಯ್ಯನವರು, ಪ್ರೊ! ಡಿ. ಎಲ್‌. ನರಸಿಂಹಾಚಾರ್‌ ಅವರು, ಪ್ರೊ! ಕ.ವೆಂ. ರಾಘವಾಚಾರ್‌ ಅವರು, 
ಪ್ರೊ 1ಎಂ. ಮರಿಯಪ್ಪಭಟ್ಟ ಅವರು, ಡಾ !!ರಂ. ಶ್ರೀ. ಮುಗಳಿ ಅವರು, ಪ್ರೊ ॥ಸ.ಸ. ಮಾಳವಾಡ ಅವರು, ಎನ್‌. ಲಕ್ಷ್ಮೀನಾರಾಯಣರಾವ್‌ 
ಅವರು, ಪ್ರೊ1ಕೆ.ಜಿ. ಕುಂದಣಗಾರ ಅವರು, ಪದ್ಮ ಭೂಷಣ ಡಾ ಕೆ.ವಿ. ಪುಟ್ಟಪ್ಪ ಅವರು, ಪ್ರೊ 1ಡಿ.ಕೆ ಭೀಮಸೇನರಾವ್‌ ಅವರು, 
ರಾಜಸೇವಾಸಕ್ತ ಡಿ.ಸಿ. ಸುಬ್ಬರಾಯಪ್ಪನವರು, ಪದ್ಮ ಶ್ರೀ ಬಿ. ಶಿವಮೂರ್ತಿಶಾಸ್ತ್ರೀ ಅವರು, ಡಾ. ಸಿದ್ಧಯ್ಕ ಪುರಾಣಿಕ ಅವರು, ಬಸವರಾಜ 
ಕಟ್ಟೀಮನಿ ಅವರು, ಡಾ ॥ ಜಿ.ಎಸ್‌. ಗಾಯಿ ಅವರು - ಈ ಮಹನೀಯರು ಸಲ್ಲಿಸಿರುವ ಅನುಪಮಸೇವೆಯನ್ನು ಅತ್ಕಂತ ಕೃತಜ್ಞತೆಯಿಂದ 
ನೆನೆಯಬೇಕಾಗಿದೆ. ಶಬ್ದ ಸಂಗ್ರಹಕಾರ್ಯದಲ್ಲಿ ನೆರವಾದ, ಇಂದು ನಮ್ಮಿಂದ ದೂರವಾಗಿರುವ ಅನೇಕ ವಿದ್ವಾಂಸರ ಸೇವೆಯನ್ನು ಇಲ್ಲಿ 
ಸ್ಮರಿಸಬೇಕಾಗಿದೆ. ಅಲ್ಲದೆ ಅಧಿಕಾರನಿಮಿತ್ತ ಸಂಪಾದಕ ಸಮಿತಿಯಲ್ಲಿ ಭಾಗವಹಿಸುತ್ತಿದ್ದ ಪರಿಷತ್ತಿನ ಪದಾಧಿಕಾರಿಗಳಲ್ಲಿ ಕೆಲವರು 
ಕಣ್ಮರೆಯಾಗಿದ್ದಾರೆ. ಅವರ ಸೇವೆಯನ್ನೂ ಇಲ್ಲಿ ದಾಖಲಿಸಬೇಕಾಗಿದೆ. ಅಂತೆಯೇ ನಿಘಂಟುರಚನಾಕಾರ್ಯಕ್ಕೆ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ 
ನೆರವಾಗಿ, ಇಂದು ನಮ್ಮ ಮಧ್ಯೆ ಇಲ್ಲದಿರುವ ಇತರ ಮಹನೀಯರನ್ನೂ ನೆನಪಿಸಿಕೊಳ್ಳಬೇಕಾಗಿದೆ. 


೧೯೯೨ ರಿಂದ ಕನ್ನಡ ನಿಘಂಟುಸಂಪಾಬಕಸಮಿತಿಯ ಅಧ್ಯಕ್ಷರಾಗಿದ್ದ ಡಾ !!ಜಿ. ಎಸ್‌. ಗಾಯಿ ಅವರು ಈ ಸಂಪುಟದ ಮುದ್ರಣಪ್ರತಿಯ 
ಪರಿಶೀಲನೆ, ಕರಡಚ್ಚುಗಳ ತಿದ್ದುಪಡಿ ಮೊದಲಾದ ಕಾರ್ಯಗಳಲ್ಲಿ ವಿಶೇಷವಾದ ನೆರವನ್ನು ನೀಡಿದ್ದಾರೆ. ಎಂಟನೆಯ ಸಂಪುಟವನ್ನು 
ಕ್ಷಿಪ್ರದಲ್ಲೇ ಹೊರತರಬೇಕೆಂಬ ತೀವ್ರಾಕಾಂಕ್ಷೆಯಿಂದಿದ್ದ ಶ್ರೀಯುತರು ಈ ಸಂಪುಟ ಪ್ರಕಟವಾಗುವುದರೊಳಗಾಗಿ ದೈವಾಧೀನರಾದುದು 
ದುರ್ದೈವದ ಸಂಗತಿ. ಅವರ ಸೇವೆಯನ್ನೂ, ಸಹಕಾರವನ್ನೂ ವಿಶೇಷವಾಗಿ ಸ್ಮ ರಿಸಬೇಕಾಗಿದೆ. 


ಸಂಗೀತದ ಪಾರಿಭಾಷಿಕಶಬ್ದಗಳಿಗೆ ಪ್ರೊ. ರಾ. ಸತ್ಯನಾರಾಯಣ ಅವರು, ಕೆಲವು ಸಂಸ್ಕೃತಶಬ್ದಗಳ ವಿವರಣೆಗಳ ಬಗೆಗೆ ವಿದ್ವಾನ್‌ 
ಎನ್‌.ರಂಗನಾಥಶರ್ಮಾ ಅವರು, ಜ್ಯೋತಿಷ ಮತ್ತು ಸೂಪಶಾಸ್ತ್ರಕ್ಕೆ ಸಂಬಂಧಿಸಿದ ಕೆಲವು ಶಬ್ದಗಳಿಗೆ ವಿದ್ವಾನ್‌ ನ. ಕೃಷ್ಣ ಜೋಯಿಸ್‌ 
ಅವರು, ಪ್ರಾದೇಶಿಕಭಾಷಾಪ್ರಭೇದದ ಕೆಲವು ಶಬ್ದಗಳಿಗೆ ಆಯಾ ಭಾಷೆಗಳಲ್ಲಿ ಗ್ರಂಥರಚನೆಮಾಡಿರುವ ಹಲವಾರು ಗ್ರಂಥಕರ್ತರು - 
ಹೀಗೆಯೇ ಅನೇಕ ಜನ ವಿದ್ವಾಂಸರು ಅರ್ಥಗಳನ್ನೂ ಅವಗಳ | ತಮ್ಮ ಪತ್ರಗಳ ಮೂಲಕ ಬರೆದು ತಿಳಿಸಿದ್ದಾರೆ. ಅವರೆಲ್ಲರ 
ನೆರವನ್ನು ನಾವು ಅತ್ಯಂತ ಕೃತಜ್ಞತೆಯಿಂದ ನೆನೆಯಬೇಕಾಗಿದ. 


ಎಂಟನೆಯ ಸಂಪುಟದ ಸಿದ್ಧತೆಯ ಕಾರ್ಯದಲ್ಲಿ ಹಿಂದಿನ ಅಧ್ಯಕ್ಷರೂ ಪ್ರಧಾನಸಂಪಾದಕರೂ ಆಗಿದ್ದ ಪ್ರೊ! ಜಿ. 
ವೆಂಕಟಸುಬ್ಬಯ್ಯನವರು ಸಲ್ಲಿಸಿರುವ ಸೇವೆಯನ್ನು ವಿಶ್ವಾಸದಿಂದ ನೆನೆಯುತ್ತೇನೆ. 


ಕನ್ನಡ ನಿಘಂಟಿನ ಸಿಬ್ಬಂದಿವರ್ಗ ನಿಘಂಟು ಕಾರ್ಯದಲ್ಲಿ ಪರಿಣತರಾಗಿದ್ದಾರೆ. ನಿಘಂಟಿನ ಹಸ್ತಪ್ರತಿಯ ಬರವಣಿಗೆ, ಪರಿಷ್ಕರಣ 
ಕಾರ್ಯ, ಕರಡಚ್ಚು ಪರಿಶೀಲನೆ ಮೊದಲಾದ ಎಲ್ಲ ಹಂತಗಳಲ್ಲೂ ಸಮರ್ಪಣಬುದ್ಧಿ ಯಿಂದ ದುಡಿದಿದ್ದಾರೆ. ಅವರ ಸಹಕಾರವನ್ನು 
ತುಂಬುಹೃದಯದಿಂದ ಸ್ಮ ರಿಸುತ್ತೇನೆ. 


xiv 


ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಗೊ.ರು. ಚನ್ನಬಸಪ್ಪನವರು, ಗೌ॥ ಕಾರ್ಯದರ್ಶಿಗಳಾದ ಪ್ರೊ 1 ಎಸ್‌. 
ಶ್ರೀನಿವಾಸನ್‌ ಅವರು, ಪ್ರೊ! ಎಂ. ಜಿ. ನಾಗರಾಜ್‌ ಅವರು, ಗೌ / ಕೋಶಾಧಿಕಾರಿಗಳಾದ ಪ್ರೊ ! ಹೆಚ್‌. ಆರ್‌. ದಾಸೇಗೌಡ ಆವರು 
ಮತ್ತು ಇಂದಿನ ಅಧ್ಯಕ್ಷರಾದ ಡಾ ಸಾ.ಶಿ. ಮರುಳಯ್ಯ ನವರು, ಗೌ / ಕಾರ್ಯದರ್ಶಿಗಳಾದ ಡಾ !! ನರಹಳ್ಳಿ ಬಾಲಸುಬ್ರಹ್ಮ ಣೃ ಅವರು, 
ಪ್ರೊ 1ಕೆ.ಆರ್‌. ಇಕ್ಸಾಲ್‌ ಅಹಮದ್‌ ಅವರು, ಗೌ /ಕೋಶಾಧಿಕಾರಿಗಳಾದ ಶ್ರೀ ಎಂ. ಶ್ರೀರಾಮಯ್ಕನವರು - ಇವರೆಲ್ಲರೂ ಈ ಸಂಪುಟ 
ಹೊರಬರಲು ಒತ್ತಾಸೆ ನೀಡಿದ್ದಾರೆ. ಇವರೆಲ್ಲರಿಗೂ ನಮ್ಮ ವಂದನೆಗಳು ಸಲ್ಲುತ್ತವೆ. 


ಕನ್ನಡ ನಿಘಂಟಿನ ಉಪಸಂಪಾದಕರಾಗಿ ನಿವೃತ್ತಿಹೊಂದಿರುವ ಶ್ರೀ ಟಿ ಆರ್‌. ಮಹಾದೇವಯ್ಮನವರು ಎಂಟನೆಯ ಸಂಪುಟದ 
ಕರಡಚ್ಚನ್ನು ತಿದ್ದುವುದರಲ್ಲಿ ನೆರವಾಗಿದ್ದಾರೆ. ಅವರ ಸಹಕಾರವನ್ನಿಲ್ಲಿ ಸ್ಮರಿಸುತ್ತೇನೆ. 


ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿರುವ ಕನ್ನಡ ನಿಘಂಟಿನ ಸಂಪುಟಗಳನ್ನು ಪರಿಶೀಲಿಸಿದವರಿಗೆ ಕೆಲವು ನ್ಯೂನತೆಗಳೂ ಸ್ಪಾಲಿತ್ಕ್ಯ ಗಳೂ 
ಕಂಡುಬರಬಹುದು. ಈ ನ್ಯೂನತೆಗಳ ಅರಿವು ನಮಗಾಗಿದೆ. ಈ ತೆರನ ಕಾರ್ಯವನ್ನು ಮೊದಲಬಾರಿಗೇ ಸರ್ವಸಮರ್ಪಕವಾಗಿ 
ನಿರ್ವಹಿಸುವುದು ಕಷ್ಟಸಾಧ್ಯವೆಂಬುದು ಈ ಕಾರ್ಯಮಾಡಿದವರಿಗೆಲ್ಲ ತಿಳಿದಿರುವ ಸಂಗತಿಯಾಗಿದೆ. ನಿಘಂಟಿನಲ್ಲಿ ಸಂಭವಿಸಿರಬಹುದಾದ 
ಈ ನ್ಕೂನತೆಗಳೂ ಸ್ಪಾಲಿತ್ಮಗಳೂ ನಮ್ಮ ಅಶದ್ಧೆಯಿಂದಾಗಲಿ ಅನವಧಾನದಿಂದಾಗಲಿ ಸಂಭವಿಸಿದವುಗಳಲ್ಲ. ಇವು ಅಗತ್ಯ ಮಾಹಿತಿಯ 
ಅಭಾವದಿಂದ, ಪ್ರಾಚೀನಕೃತಿಗಳ ಅಧಿಕೃತ ಸಂಸ್ಕರಣಗಳ ಕೊರತೆಯಿಂದ, ಪಾರಿಭಾಷಿಕ ಪದಗಳ ನಿಶ್ಚಿ ತಾರ್ಥಗಳನ್ನು ನಿಖರವಾಗಿ ತಿಳಿಸುವ 
ವಿದ್ವಾಂಸರ ಅಭಾವದಿಂದ ತಲೆದೋರಿರಬಹುದು. ಈ ನಿಘಂಟಿನ ಸಂಪುಟಗಳನ್ನು ಪರಿಶೀಲಿಸುವ ಸಹೃದಯವಿದ್ವಾಂಸರು ತಮಗೆ 
ಕಂಡುಬಂದ ನ್ಯೂನತೆಗಳನ್ನೂ ಸ್ಟಾಲಿತ್ಕಗಳನ್ನೂ ದಯವಿಟ್ಟು ಬರೆದು ತಿಳಿಸಿ ಈ ನಿಘಂಟಿನ ಉತ್ತಮಿಕೆಗೆ ಭಾಗಿಗಳಾಗಬೇಕೆಂದು 
ಪಾರ್ಥಿಸಿಕೊಳ್ಳುತ್ತೇನೆ. 


ಹಲವಾರು ವರ್ಷಗಳು ಅನೇಕವಿದ್ವಾಂಸರು ನಿರಂತರವಾಗಿ ಶ್ರಮಿಸಿದುದರ ಫಲವಾಗಿ ಸರ್ವಾಂಗಸುಂದರವಾಗಿ ಪ್ರಕಟವಾಗಿರುವ 
ಈ ನಿಘಂಟಿನ ಸಂಪುಟಗಳನ್ನು ಕನ್ನಡ ಜನತೆ ಅತ್ಕಂತ ಪ್ರೀತಿ ವಿಶ್ವಾಸಗಳಿಂದ ಸ್ಟಾಗತಿಸುವರು ಎಂದು ನಂಬಿದ್ದೇನೆ. ಕನ್ನಡಿಗರ ಬಹುದಿನದ 
ಆಸ ನರವೇರಿದೆ ಎಂಬ ಸಂತೃಪ್ತಿ ಸಮಾಧಾನಗಳಿಂದ ಈ ಕಡೆಯದಾದ ಎಂಟನೆಯ ಸಂಪುಟವನ್ನು ಕನ್ನಡ ಜನತೆಯ ಕೈಯಲ್ಲಿಡುತ್ತಿದ್ದೇನೆ. 


ದಿನಾಂಕ : ೫ - ೧೦ - ೧೯೯೫ ಎನ್‌. ಬಸವಾರಾಧ್ಯ 
ಬೆಂಗಳೂರು : ೫೬೦ ೦೧೮ ಪ್ರಧಾನ ಸಂಪಾದಕ 


ಪೀಠಿಕೆ 


ಭರತಖಂಡದಲ್ಲಿ ನಿಘಂಟುರಚನೆ ಕ್ರಿ. ಪೂ.೪ನೆಯ ಶತಮಾನಕ್ಕಿಂತಲೂ ಮೊದಲೇ ಪ್ರಾರಂಭವಾಗಿದ್ದಿ ತಂದು ತಿಳಿದುಬರುತ್ತದೆ. 
ಸಂಸ್ಕೃತದಲ್ಲಿ "ವೃದಿಕನಿಘಂಟು' ಮೊಟ್ಟಮೊದಲನೆಯದು. ಲೌಕಿಕ ನಿಘಂಟುಗಳಲ್ಲಿ ವ್ಮಾಡಿ, ವಾಚಸ್ಪತಿ, ವರರುಚಿ, ಕಾತ್ಮ, ಕಾತ್ಮಾಯನ, 
ಭಾಗುರಿ, ಧನ್ವಂತರಿ, ಅಮರಸಿಂಹ, ಪುರುಷೋತ್ತಮ, ಶಾಶ್ವತ, ಹಲಾಯುಧಭಟ್ಟ, - ಇವರೇ ಮೊದಲಾದವರು ರಚಿಸಿರುವ ನಿಘಂಟುಗಳು 
ಮುಖ್ಯವಾದುವುಗಳು. ೧೮೯೦ರಲ್ಲಿ ವಾಮನ ಶಿವರಾಮ ಆಪ್ಪೆಯವರು, ೧೮೯೯ರಲ್ಲಿ ಪಾಶ್ಚಾತ್ಮ ವಿದ್ವಾಂಸರಾದ ಸರ್‌ ಮೋನಿಯರ್‌ 
ವಿಲಿಯಮ್ಸ್‌ ಅವರು ಸಾಕಷ್ಟು ಸಮಗ್ರವೂ ವ್ಯಾಪಕವೂ ಆದ ಸಂಸ್ಕೃತಿ-ಇಂಗ್ಲಿಷ್‌ ನಿಘಂಟುಗಳನ್ನು ರಚಿಸಿದ್ದಾರೆ. 


ಕನ್ನಡದಲ್ಲಿ ನಿಘಂಟುರಚನಾಕಾರ್ಯ ಕ್ರಿ.ಶ. ೧೦ನೆಯ ಶತಮಾನದಲ್ಲಿಯೇ ಪ್ರಾರಂಭವಾಯಿತೆಂದು ತಿಳಿದುಬರುತ್ತದೆ. ರನ್ನನ "ರನ್ನಕಂದ' 
ನ್ನಡದ ಪ್ರಪ್ರಥಮ ಉಪಲಬ್ಧ ನಿಘಂಟು. ಅನಂತರ ಎರಡನೆಯ ನಾಗವರ್ಮನ "ಅಭಿನವಾಭಿಧಾನಂ', ತರುವಾಯ "ಕರ್ಣಾಟಕ 
ಶಬ್ದಸಾರಂ', "ಕರ್ಣಾಟಕ ನಿಘಂಟು', ಚತುರಾಸ್ಯ ಬೊಮ್ಮರಸನ “ಚತುರಾಸ್ಕ ನಿಘಂಟು', ಲಿಂಗಮಂತ್ರಿಯ "ಕಬ್ಬಿಗರ ಕೈಪಿಡಿ', ವಿರಕ್ತ 
ತೋಂಟದಾರ್ಯನ "ಕರ್ಣಾಟಕ ಶಬ್ದಮಂಜರಿ', ಅನಂತರ "ಭಾರತ ನಿಘಂಟು', ಶೃಂಗಾರಕವಿಯ "ಕರ್ಣಾಟಕ ಸಂಜೀವನಂ', ಚೆನ್ನಕವಿಯ 
"ನಾನಾರ್ಥಕಂದ', ದೇವೋತ್ತಮನ "ನಾನಾರ್ಥರತ್ನಾಕರ', ಸೂರ್ಯಕವಿಯ "ಕವಿಕಂಠಹಾರ' - ಮೊದಲಾದ ನಿಘಂಟುಗಳು ಪ್ರಕಟವಾಗಿವೆ. 


೧೯ನೆಯ ಶತಮಾನದಲ್ಲಿಯ, ರವರೆಂಡ್‌ ರೀವ್‌ (ಕ್ರಿ. ಶ.೧೮೩೨) ಅವರ "ಕನ್ನಡ-ಇಂಗ್ಲಿಷ್‌' ನಿಘಂಟು ಪಾಶ್ಚಾತ್ಮವಿದ್ವಾಂಸರು 
ಸಿದ್ಧಪಡಿಸಿದ ನಿಘಂಟುಗಳಲ್ಲಿ ಮೊದಲನೆಯದು. ಅನಂತರ ಡೇನಿಯಲ್‌ ಸ್ಮಾಂಡರ್‌ಸನ್‌ (ಕ್ರಿ.ಶ.೧೮೫೮) ಅವರು ರೆವರೆಂಡ್‌ ರೀವ್‌ 
ಅವರ ನಿಘಂಟನ್ನು ಪರಿಷ್ಕರಿಸಿ, ವಿಸ್ತರಿಸಿ “ಕನ್ನಡ -ಇಂಗ್ಲಿಷ್‌' ನಿಘಂಟನ್ನು ಪ್ರಕಟಿಸಿದರು. ತರುವಾಯ ಹೆಸರಿಸಬಹುದಾದ ನಿಘಂಟು 
ಎಂದರೆ ರೆವರೆಂಡ್‌ ಎಫ್‌. ಕಿಟ್ಟೆಲ್‌ '(ಕ್ರಿ. ಶ.೧೮೯೩) ಅವರ "ಕನ್ನಡ-ಇಂಗ್ಲಿಷ್‌' ನಿಘಂಟು. ಇದರ ರಚನೆಗೆ ಸುಮಾರು ೧೮ ವರ್ಷಗಳ 
ಕಾಲ ಹಿಡಿದಿದೆ. ಇದು ೧೭೫೨ ಪುಟಗಳನ್ನು ಒಳಗೊಂಡಿದೆ. ಈ ನಿಘಂಟು ಒಂದು ಶಾಸ್ತ್ರೀಯನಿಘಂಟಾಗಿದ್ದು ಪ್ರತಿಶಬ್ದಕ್ಕೂ ಆಕರವನ್ನು 
ಸೂಚಿಸಿರುವುದು ಇದರ ವೈಶಿಷ್ಟ್ಯವಾಗಿದೆ. ಒಟ್ಟು ೩೬ ಕನ್ನಡ ಗ್ರಂಥಗಳನ್ನು ಆಧಾರವಾಗಿ ಇಟ್ಟುಕೊಂಡಿರುವುದಾಗಿಯೂ ಅವುಗಳಲ್ಲಿಯೂ 
ಕೆಲವು ಗ್ರಂಥಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಸಾಧ್ಯವಾಗಲಿಲ್ಲವೆಂದೂ ಕಿಟ್ಟೆಲ್ಲರು ಹೇಳಿದ್ದಾರೆ. ಈ ನಿಘಂಟಿನ ರಚನೆಯ 
ಕಾಲಕ್ಕೆ ಅನೇಕ ಪ್ರಾಚೀನ ಕನ್ನಡ ಕಾವ್ಕಗಳು ಬೆಳಕು ಕಂಡಿರಲಿಲ್ಲ. ವಚನಸಾಹಿತ್ಯ, ದಾಸಸಾಹಿತ್ಯ ಕಿಟ್ಟೆಲ್ಲರಿಗೆ ಲಭ್ಮವಾಗಿರಲಿಲ್ಲ. ಕನ್ನಡ 
ಶಾಸನಗಳನ್ನು ಈ ನಿಘಂಟಿನಲ್ಲಿ ಬಳಸಿಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಆ ಕಾಲಕ್ಕೆ ಈ ನಿಘಂಟು ಒಂದು ಸಮಗ್ರರಚನೆಯದೆಂದು 
ಪರಿಗಣಿತವಾಗಿದ್ದರೂ ಈ ಕೆಲವೊಂದು ಅರೆಕೊರೆಗಳೂ ಪರಿಮಿತಿಗಳೂ ಇದ್ದುದಂತೂ ನಿಜ. ಈ ಅರೆಕೊರೆಗಳನ್ನು ಮತ್ತು ಪರಿಮಿತಿಗಳನ್ನು 
ಗಮನಿಸಿದ ವಿದ್ವಾಂಸರಿಗೆ, ಕನ್ನಡದಲ್ಲಿ ಒಂದು ಪ್ರಮಾಣಭೂತವೂ ಸಮಗ್ರವೂ ಆದ, ಭಾಷಾಶಾಸ್ತ್ರನಿಯಮಗಳಿಗೆ ಅನುಸಾರವಾದ, 
ಚಾರಿತ್ರಿಕವಿವರಣೆಯಿಂದ ಕೂಡಿದ ನಿಘಂಟಿನ ರಚನೆ ಅವಶೃವೆನಿಸಿತು. 


ಕನ್ನಡ ನಿಘಂಟುರಚನೆ ಕನ್ನಡ ಸಾಹಿತ್ಮ ಪರಿಷತ್ತಿನ ಮುಖ್ಯೋದ್ದೇಶಗಳಲ್ಲಿ ಒಂದಾಗಿತ್ತು. ಇದಕ್ಕನುಗುಣವಾಗಿ ದಿ ॥ ಬೆಳ್ಳಾವೆ 
ವೆಂಕಟನಾರಣಪ್ಪನವರು ಹಲವಾರು ವಿದ್ವಾಂಸರ ನೆರವಿನಿಂದ "ಷಟ್ಟದೀಕಾವ್ಮಗಳ ನಿಘಂಟು', "ನಿಘಂಟುಗಳ ನಿಘಂಟು' ಮತ್ತು 
"ಪಂಪಭಾರತ ನಿಘಂಟು' ಇವುಗಳನ್ನು ಸಿದ್ಧಪಡಿಸಿದರು. ೧೯೪೧ನೆಯ ಇಸವಿ ಡಿಸೆಂಬರ್‌ ತಿಂಗಳಿನಲ್ಲಿ ಹೈದರಾಬಾದಿನಲ್ಲಿ ಸೇರಿದ್ದ 
ಕನ್ನಡ ಸಾಹಿತ್ಯ ಪರಿಷತ್ತಿನ ಸಕಲಸದಸ್ಮರ ವಾರ್ಷಿಕಾಧಿವೇಶನದಲ್ಲಿ ದಿ ॥ ಡಾ.ರಂ. ಶ್ರೀ. ಮುಗಳಿಯವರು ಕನ್ನಡ ನಿಘಂಟು ರಚನೆಯನ್ನು 
ಕುರಿತು ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ತು ಆ ಕಾರ್ಯವನ್ನು ಕೈಕೊಳ್ಳಬೇಕೆಂದು ಸೂಚಿಸಿದರು. ಅದರಂತೆ ಕನ್ನಡ ಸಾಹಿತ್ಮ ಪರಿಷತ್ತು 
ಕನ್ನಡ ನಿಘಂಟು ರಚನಾಕಾರ್ಯವನ್ನು ಕೈಕೊಳ್ಳಬೇಕೆಂಬ ನಿರ್ಣಯ ಮಂಡನೆಯಾಯಿತು. ಆ ನಿರ್ಣಯವನ್ನು ಸಭೆಯು ಒಪ್ಪಿ ಒಂದು 
ಯೋಜನೆಯನ್ನು ಸಿದ್ದಪಡಿಸಲು ಡಾ! ರಂ. ಶ್ರೀ. ಮುಗಳಿಯವರ ಸಂಚಾಲಕತ್ವದಲ್ಲಿ ಒಂದು ಉಪಸಮಿತಿಯನ್ನು ರಚಿಸಿತು. ಆ 
ಉಪಸಮಿತಿಯು ರಚಿಸಿದ ಯೋಜನೆಯನ್ನು ಕನ್ನಡ ಸಾಹಿತ್ಮ ಪರಿಷತ್ತಿನ ಕಾರ್ಯಸಮಿತಿಯು ಹಲವಾರು ಬಾರಿ ಚರ್ಚಿಸಿ ಒಂದು 
ಸಂಪಾದಕಸಮಿತಿಯನ್ನು ನೇಮಿಸಿತು. ಆ ಸಂಪಾದಕಸಮಿತಿಯಲ್ಲಿ ಪ್ರೊ॥ ಎ. ಆರ್‌. ಕೃಷ್ಣಶಾಸ್ತ್ರಿಗಳು ಅಧ್ಯಕ್ಷರಾಗಿಯೂ ಪ್ರೊ॥ಡಿ. 
ಎಲ್‌. ನರಸಿಂಹಾಚಾರ್‌, ಪ್ರೊ! ಕ. ವೆಂ. ರಾಘವಾಚಾರ್‌ ಸದಸ್ಮರಾಗಿಯೂ, ಪ್ರೊ ॥ ತೀ.ನಂ. ಶ್ರೀಕಂಠಯ್ಮನವರು 
ಕಾರ್ಯದರ್ಶಿಗಳಾಗಿಯೂ ಇದ್ದರು. ಈ ಯೋಜನೆಯ ಪ್ರಕಾರ ಸಂಪಾದಕಸಮಿತಿಗೆ ವಿವಿಧಾಂಗಗಳಲ್ಲಿ ಒದಗಬಹುದಾದ ಸಂದೇಹಗಳನ್ನು 
ಪರ್ಯಾಲೋಚಿಸಿ ಸಲಹೆ ಮಾಡುವುದಕ್ಕೂ ತಮಿಳು, ತೆಲುಗು, ಮಲೆಯಾಳಂ, ಪ್ರಾಕೃತ, ಮರಾಠಿ ಮೊದಲಾದ ಭಾಷೆಗಳಿಗೆ ಸಂಬಂಧಿಸಿದ 
ವಿಶೇಷಾಂಶಗಳನ್ನು ತಿಳಿಸಿ ಸಹಾಯ-ಮಾಡುವುದಕ್ಕೂ ಒಂದು ಸಮಾಲೋಚನ ಸಮಿತಿಯು ಅಸ್ತಿತ್ವಕ್ಕೆ ಬಂದಿತು. ಈ ಸಮಾಲೋಚನ 
ಸಮಿತಿಯಲ್ಲಿ ರಾಜಸೇವಾಸಕ್ತ ಬಿ.ಎಂ. ಶ್ರೀಕಂಠಯ್ಮನವರು, ಎಂ. ಗೋವಿಂದ ಪೈ ಅವರು, ಎಲ್‌. ವಿ. ರಾಮಸ್ವಾಮಿ ಅಯ್ಕರ್‌ ಅವರು, 
ಡಾ॥ ಎ. ಎನ್‌. ಉಪಾಧ್ಯೆ ಅವರು, ಆಸ್ಥಾನ ವಿದ್ವಾನ್‌ ಡಾ ॥| ಅನಂತಕೃಷ್ಣಶರ್ಮ ಅವರು ಮತ್ತು ಪಿ.ಎಂ. ಸೋಮಸುಂದರಂ ಅವರು 
ಸದಸ್ಮರಾಗಿದ್ದರು. ಈ ಎಲ್ಲಾ ಏರ್ಪಾಡುಗಳೊಂದಿಗೆ ದಿನಾಂಕ ೨೭-೧-೧೯೪೪ ರಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕನ್ನಡ ನಿಘಂಟು 
ಕಚೇರಿಯು ಕೆಲಸಮಾಡಲಾರಂಭಿಸಿತು. ಸುಮಾರು ೮೦ಕ್ಕೂ ಹೆಚ್ಚು ಜನ ವಿದ್ವಾಂಸರು ಈ ನಿಘಂಟಿನ ಶಬ್ದಸಂಗ್ರಹಕಾರ್ಯದಲ್ಲಿ 
ನೆರವಾಗಿದ್ದಾರೆ. 


xvi 


ಈ ನಿಘಂಟಿನಲ್ಲಿ ದೇಶ್ಮ, ತದ್ಭವ ಶಬ್ದಗಳನ್ನು ಮಾತ್ರ ಸೇರಿಸಿಕೊಂಡು ಒಟ್ಟು ಐದುಸಾವಿರ ಪುಟಗಳನ್ನು ೪ ಸಂಪುಟಗಳಲ್ಲಿ 
ಹೊರತರಬೇಕೆಂದು ಮೂದಲು ನಿರ್ಧರಿಸಲಾಗಿತ್ತು. ಆದರೆ ಹಲವಾರು ಮಹನೀಯರ ಅಭಿಪ್ರಾಯದ ಮರೆಗೆ ಕಾವ್ಮಾಧಾರವಿರುವ 
ಸಂಸ್ಕೃತಶಬ್ದಗಳನ್ನೂ ಅನ್ಕದೇಶ್ಶಶಬ್ದಗಳನ್ನೂ ಇನ್ನಿತರ ಧಾರ್ಮಿಕ, ದಾರ್ಶನಿಕ, ಪಾರಿಭಾಷಿಕ ಶಬ್ದಗಳನ್ನೂ ಈ ನಿಘಂಟಿನಲ್ಲಿ 
ಸೇರಿಸಬೇಕೆಂದು ತೀರ್ಮಾನವಾಯಿತು. ಅದರ ಪ್ರಕಾರ ಶಬ್ದಗಳನ್ನು ವಿವಿಧಮೂಲಗಳಿಂದ ಸಂಗ್ರಹಿಸಲಾಯಿತು. ಕನ್ನಡದ ಅತ್ಮಂತ 
ಪ್ರಾಚೀಜ ಶಾಸನವಾದ ಸುಮಾರು ೫ನೆಯ ಶತಮಾನದ ಹಲ್ಮಿಡಿ ಶಾಸನದಿಂದ ಹಿಡಿದು ಈವರೆಗೆ ಉಪಲಬ್ಧವಿರುವ ಸಾವಿರಾರು ಶಾಸನಗಳನ್ನು 
ಪರಿಶೀಲಿಸಿ ಶಬ್ದಸಂಗ್ರಹ ಮಾಡಲಾಗಿದೆ. ಕನ್ನಡದ ಪ್ರಥಮ ಉಪಲಬ್ಧಕೃತಿಯಾದ “ಕವಿರಾಜಮಾರ್ಗ' ಬಿಂದ ಹಿಡಿದು ೧೯೬೦ನೆಯ 
ಇಸವಿಯ ವರೆಗಿನ ಮತ್ತು ಆ ತರುವಾಯದ ಕೆಲವು ಗ್ರಂಥಗಳಿಂದಲೂ ಶಬ್ದಗಳನ್ನು ಸಂಗ್ರಹಿಸಲಾಗಿದೆ. ಮುದ್ರಿತ ಗ್ರಂಥಗಳಷ್ಟೇ ಅಲ್ಲದೆ 
ಮೈಸೂರಿನ ಪ್ರಾಚ್ಕವಿದ್ಕಾಸಂಶೋಧನಾಲಯ ಮತ್ತು ಕನ್ನಡ ಅಧ್ಮಯನಸಂಸ್ಥೆಗಳಲ್ಲಿ ಸಂಗ್ರಹವಾಗಿರುವ ಅಮುದ್ರಿತ ಗ್ರಂಥಗಳಿಂದಲೂ 
ಶಬ್ದಗಳನ್ನು ಸಂಗ್ರಹಿಸಲಾಗಿದ. ಕಿಟ್ಟೆಲ್‌ ಅವರ ಕೋಶದಲ್ಲಿರುವ ಪ್ರಯೋಗಸಹಿತವಾಗಿರುವ ಶಬ್ದಗಳನ್ನೂ ಪ್ರಯೋಗಾಧಾರವಿಲ್ಲದಿರುವ 
ಸಂಸ್ಕೃತಶಬ್ದಗಳನ್ನೂ ಯಥೋಚಿತವಾಗಿ ಸೇರಿಸಿಕೊಳ್ಳಲಾಗಿದೆ. ರೆವರೆಂಡ್‌ ರೀವ್‌, ಸ್ಕಾಂಡರ್‌ಸನ್‌, ಗ್ಕಾರೆಟ್‌, ಗಂಗಾಧರ ಮಡಿವಾಳೇಶ್ವರ 
ತೂರಮರಿ, ಗುರುರಾವವಿಠಲಮೋಹರೆ ಮುಂತಾದವರ ಪ್ರಕಟಿತನಿಘಂಟುಗಳಲ್ಲಿ, ಪ್ರಭಣ್ಣ, ಶ್ಯಾಮಣ್ಣ, ಅನಂತನಾರಾಯಣ-ಮುಂತಾದವರ 
ಅಪ್ರಕಟಿತನಿಘಂಟುಗಳಲ್ಲಿ ಇರುವ ಶಬ್ದಾರ್ಥಪ್ರಯೋಗಗಳನ್ನು ವಿಚಾರಮಾಡಿ ಸೂಕ್ತವೆನಿಸಿದ ಶಬ್ದಗಳನ್ನು ಅಂಗೀಕರಿಸಲಾಗಿದೆ. 
ಪ್ರಯೋಗಾಧಾರವಿರುವ ಚೈನ, ವೀರಶೈವ, ವೈಷ್ಣವ ಮೊದಲಾದ ಧಾರ್ಮಿಕಶಬ್ಬಗಳೂ ಲಕ್ಷಣಗ್ರಂಥಗಳಲ್ಲಿ ಪ್ರಯೋಗವಾಗಿರುವ ಅಲಂಕಾರ, 
ಛಂದಸ್ಸು, ವ್ಯಾಕರಣ, ಕಾವ್ಮಮಾಮಾಂಸೆ ಮೊದಲಾದ ಪಾರಿಭಾಷಿಕಶಬ್ದಗಳೂ, ಸಂಗೀತ, ನೃತ್ಯ, ಶಿಲ್ಪ, ಚಿತ್ರ, ವಾಸ್ತು ಮುಂತಾದ 
ಕಲೆಗಳಿಗ ಸಂಬಂಧಿಸಿದ ಶಬ್ದಗಳೂ, ಅಶ್ವಶಾಸ್ತ್ರ, ಗಜಶಾಸ್ತ್ರ, ಗಣಿತಶಾಸ್ತ್ರ, ಸೂಪಶಾಸ್ತ್ರ, ಕಾಮಶಾಸ್ತ್ರ, ಜ್ಯೋತಿಷ, ಖಡ್ಗನೀತಿ, ರಾಜನೀತಿ, 
ರತ್ನಪರೀಕ್ಷೆ, ತರ್ಕ, ನ್ಯಾಯ, ವೈದ್ಯ- ಮುಂತಾದ ಶಾಸ್ತ್ರಗಳಿಗೆ ಸಂಬಂಧಿಸಿದ ಪಾರಿಭಾಷಿಕಶಬ್ದಗಳೂ, ಹೆಚ್ಚಾಗಿ ಬಳಕೆಯಲ್ಲಿರುವ 
ವೈಜ್ಞಾನಿಕ ಪರಿಭಾಷೆಯ ಶಬ್ದಗಳೂ, ಪಠ್ಮಪುಸ್ತಕಗಳಲ್ಲಿ ಬಳಕೆಯಾಗಿರುವ ಶಬ್ದಗಳೂ ಒಂದು ಪರಿಮಿತಿಯಲ್ಲಿ ಸೇರ್ಪಡೆಯಾಗಿವೆ. 
ಉತ್ತರ ಕರ್ನಾಟಕ, ಮೈಸೂರು, ಕರಾವಳಿ ಮೊದಲಾದ ಪ್ರದೇಶಗಳ ಶಬ್ದಗಳನ್ನು ಅವಶ್ಯಕವೆನ್ನಿಸುವಷ್ಟನ್ನು ಈ ನಿಘಂಟು ಒಳಕೊಂಡಿದೆ. 
ಹೀಗೆ ಸುಮಾರು ಹತ್ತುಲಕ್ಷಪ್ರಯೋಗಗಳ ಪಟ್ಟಿಕೆಗಳನ್ನು ಈವರೆಗೆ ಸಂಗ್ರಹಿಸಿಡಲಾಗಿದೆ. ವಿಪುಲವಾದ ಈ ಶಬ್ದಸಂಗ್ರಹದಿಂದಾಗಿ ಕನ್ನಡ 
ನಿಘಂಟು ಮೊದಲು ಉದ್ದೇಶಿಸಿದುದಕ್ಕಿಂತ ಮಿಗಿಲಾಗಿ ಬೆಳೆದು ನಾಲ್ಕು ಸಂಪುಟಗಳ ಕಾರ್ಯ ಎಂಟು ಸಂಪುಟಗಳಿಗೆ ವಿಸ್ತಾರಗೊಂಡಿತು. 


ಕನ್ನಡ ನಿಘಂಟು ಡೆಮ್ಮಿ ಚತುಪ್ಪತ್ರ ಆಕಾರದಲ್ಲಿ ಪ್ರಕಟವಾಗಿದೆ. ಇದರ ಪ್ರತಿಯೊಂದು ಪುಟದಲ್ಲಿಯೂ ಎರಡರಡು ಅಂಕಣಗಳಿದ್ದು, 
ಒಂದೊಂದು ಅಂಕಣದಲ್ಲಿ ೪೬ಸಾಲುಗಳಿವೆ. ಈ ನಿಘಂಟಿನಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಮೇಲ್ಪಟ್ಟು ಮುಖ್ಕೋಲ್ಲೇಖಗಳೂ, 
ಉಪಉಲ್ಲೇಖಗಳೂ, ನುಡಿಗಟ್ಟುಗಳೂ, ದೇಶ್ಯ, ಅನ್ಕದೇಶ್ಶ, ತತ್ಸಮ, ಸಮಸಂಸ್ಕೃತ, ತದ್ಬವ ಶಬ್ದಗಳೂ ಕಾವ್ಕಾಧಾರವಿರುವ ಸಂಸ್ಕೃತ 
ಶಬ್ದಗಳೂ, ಕಿಟ್ಟೆಲ್‌ ಅವರ ಕೋಶದ ಕಾವ್ಮಪ್ರಯೋಗಗಳಿಲ್ಲದ ಸಂಸ್ಕೃತಶಬ್ದಗಳೂ ಎಡೆಪಡೆದಿವೆ. ಈ ನಿಘಂಟಿಗೆ ಕಿಟ್ಟೆಲ್‌ ಅವರ 
ಕೋಶವನ್ನು ವಿಶೇಷವಾಗಿ ಬಳಸಿಕೊಳ್ಳಲಾಗಿದೆ. ಕೃತ್‌, ತದ್ಧಿತ ಪ್ರತ್ಮಯಗಳನ್ನೂ ಪ್ರಶ್ನೆ, ಅವಧಾರಣೆ, ಸಂಶಯ ಮುಂತಾದ 
ಭಾವಸೂಚಕಪ್ರತ್ಮಯಗಳನ್ನೂ ಅವ್ಯಯ, ಅನುಕರಣಶಬ್ದಗಳನ್ನೂ ಪ್ರತ್ಮೇಕ ಉಲ್ಲೇಖಗಳನ್ನಾಗಿ ತೋರಿಸಲಾಗಿದೆ. ಕ್ರಿ.ಶ. ಸುಮಾರು 
೧೦೦೦ಕ್ಕೆ ಹಿಂದಿನ ಶಾಸನಗಳಲ್ಲಿ ದೊರೆಯುವ, ಭಾಷಾದೃಷ್ಟಿಯಿಂದ ವೈಶಿಷ್ಟ ಕಂಡುಬರುವಂಥ ಅಂಕಿತನಾಮಗಳನ್ನು ಸೇರಿಸಿಕೊಳ್ಳಲಾಗಿದೆ. 
ದಿನನಿತ್ಮ ಬಳಕೆಯಲ್ಲಿರುವ ರೂಢಿಯ ಅನೇಕ ಶಬ್ದಗಳನ್ನು ಪ್ರಯೋಗಾಧಾರವಿಲ್ಲದಿದ್ದರೂ ಸೇರಿಸಿಕೊಳ್ಳಲಾಗಿದೆ. ಹಲವಾರು 
ನುಡಿಗಟ್ಟುಗಳೂ ಗಾದೆಗಳೂ ಇದರಲ್ಲಿ ಎಡೆಪಡೆದಿವೆ. 


ಮುಖ್ಯೋಲ್ಲೇಖಗಳಾಗಿ ಬರುವ ಶಬ್ದಗಳನ್ನು ಕ್ರಿಯಾಪದ, ನಾಮಪದ, ಗುಣವಾಚಕ, ಅವ್ಮಯ, ಪ್ರತ್ಮಯ, ಸರ್ವನಾಮ, 
ಉಪಸರ್ಗ ಎಂದು ವಿಂಗಡಿಸಿದೆ. ಮುಖ್ಕಶಬ್ದಗಳ ಪಕ್ಕದಲ್ಲಿಯೇ ಅವುಗಳನ್ನು ದುಂಡುಕಂಸಗಳಲ್ಲಿ (ಕ್ರಿ) (ನಾ) (ಗು) (ಅ) (ಪ್ರ) 
(ಸ) (ಉಪ) ಎಂದು ಸೂಚಿಸಲಾಗಿದೆ. ತರುವಾಯ ಶಬ್ದಗಳಿಗಿರುವ ಅನೇಕಾರ್ಥಗಳನ್ನು ಸೂಚಿಸಿ ಪ್ರತಿಯೊಂದು ಅರ್ಥಕ್ಕೂ 
ಕಾಲಾನುಕ್ರಮದಲ್ಲಿ ಪ್ರಯೋಗಗಳನ್ನು ಕೊಡಲಾಗಿದ. ಶಬ್ದದ ವಾಚ್ಕಾರ್ಥವನ್ನು ಮೊದಲು ಕೊಟ್ಟು ಅನಂತರ ಲಕ್ಟ್ಯಾರ್ಥಗಳನ್ನು 
ತೋರಿಸಲಾಗಿದೆ. ಒಂದು ಶಬ್ದಕ್ಕೆ ಹಲವಾರು ಪರ್ಯಾಯ ರೂಪಗಳಿದ್ದರೆ ಅವುಗಳನ್ನು ಮುಖ್ಯಶಬ್ದದೊಂದಿಗೆ ತೋರಿಸಲಾಗಿದೆ. 
ಪರ್ಯಾಯರೂಪಗಳನ್ನು ವರ್ಣಾನುಕ್ರಮದಲ್ಲಿ ಆಯಾ ಸ್ಥಳಗಳಲ್ಲಿ ಕೊಟ್ಟು ಮುಖ್ಯಶಬ್ದಕ್ಕೆ "ನೋ' ಎಂದು ನಿರ್ದೇಶಿಸಲಾಗಿದೆ. 
ಪ್ರತಿಯೊಂದು ಮುಖ್ಯಶಬ್ದಕ್ಕೂ ನಿಷ್ಪತ್ತಿಯನ್ನು ಆ ಶಬ್ದದ ಕೆಳಗೆ ಚೌಕಕಂಸದಲ್ಲಿ ಸೂಚಿಸಿದೆ. ಶಬ್ದ ಸಂಸ್ಕೃತವಾಗಿದ್ದರೆ [ಸಂ] ಎಂದೂ 
ದೇಶ್ಯವಾಗಿದ್ದರೆ [ದೇ]ಎಂದೂ ಸೂಚಿಸಿ ಇತರ ದ್ರಾವಿಡಭಾಷೆಗಳ ಜ್ಞಾತಿಶಬ್ದಗಳನ್ನು ಸೂಚಿಸಲಾಗಿದೆ. ಅನ್ಕದೇಶ್ಶಶಬ್ದವಾಗಿದ್ದರೆ ಅದು 
ಯಾವ ಭಾಷೆಯಿಂದ ಬಂದದ್ದು ಎಂಬುದನ್ನು ಇ- ಚಿಹ್ನೆಯ ಮುಂದೆ ಆಧಾರಶಬ್ದಗಳನ್ನು ಕೊಟ್ಟು ತಿಳಿಸಲಾಗಿದೆ. ಶಬ್ದದ ನಿಷ್ಪತ್ತಿ 
ಖಚಿತವಾಗಿ ಗೊತ್ತಾಗದ ಕಡೆಗಳಲ್ಲಿ [?] ಪ್ರಶ್ನಾರ್ಥಕಚಿಹ್ನೆಯನ್ನು ಹಾಕಲಾಗಿದೆ. ಹೀಗೆ ಈ ನಿಘಂಟು ಭಾಷಾಶಾಸ್ತ್ರನಿಯಮಗಳಿಗೆ 
ಅನುಸಾರವಾಗಿಯೂ ಕನ್ನಡ ಭಾಷೆಯ ಅವಸ್ಥೆಗಳಿಗೆ ಅನುಗುಣವಾದ ಚಾರಿತ್ರಿಕವಿವರಣೆಯಿಂದ ಕೂಡಿಯೂ ಪ್ರಮಾಣಭೂತವಾಗಿಯೂ 
ಸಮಗ್ರವಾಗಿಯೂ ಇರುವಂತೆ ನೋಡಿಕೊಳ್ಳಲಾಗಿದೆ. 


ಕನ್ನಡ ಭಾಷೆಯಲ್ಲಿ ಈ ಬಗೆಯ ಶಾಸ್ತ್ರೀಯವಾದ ನಿಘಂಟು ಸಿದ್ಧವಾಗುತ್ತಿರುವುದು ಇದೇ ಮೊದಲು. ನಮಗೆ ತಿಳಿದಂತೆ ಈ ತೆರನ 
ನಿಘಂಟು ಬೇರಾವ ಭಾರತೀಯ ಭಾಷೆಗಳಲ್ಲಿಯೂ ಈವರೆಗೆ ರಚಿತವಾದಂತೆ ಕಂಡುಬಂದಿಲ್ಲ. ಭಾಷಿಕ, ಸಾಹಿತ್ಮಿಕ, ಸಾಮಾಜಿಕ, 
ಸಾಂಸ್ಕೃತಿಕ ಅಧ್ಮಯನಗಳನ್ನು ಕೈಕೊಳ್ಳುವವರಿಗೆ ಈ ನಿಘಂಟು ಒಂದು ಉಪಯುಕ್ತ ಆಕರಗ್ರಂಥವೆಂದು ಹೇಳಬಹುದಾಗಿದೆ. ಇದು 
ವಿದ್ವಾಂಸರಿಂದ ಹಿಡಿದು ಅಭ್ಯಾಸಿಗಳವರೆಗೆ ವಿವಿಧವರ್ಗಗಳ .ಜನರಿಗೆ ಉಪಯೋಗಕ್ಕೆ ಬರಬಹುದಾಗಿದೆ. ಈ ನಿಘಂಟಿನಿಂದ 
ಅಗತ್ಯಗಳಿಗನುಸಾರವಾಗಿ ಸಾಮಾನ್ಮಸ್ವರೂಪದ ಹಾಗೂ ವಿಶಿಷ್ಟವಿಷಯಗಳ ಪ್ರತ್ಮೇಕ ನಿಘಂಟುಗಳನ್ನು ಸಿದ್ಧಪಡಿಸಿಕೊಳ್ಳಬಹುದಾಗಿದೆ. 


ಪ್ರಮಾಣಭೂತವಾದ ಈ ನಿಘಂಟಿನ ರಚನಾಕಾರ್ಯವು ಬಹಳ ವಿಳಂಬವಾಗಿದೆ ಎಂಬ ಮಾತುಗಳು ಕೇಳಿಬಂದುದೂ ಉಂಟು. ಇಂತಹ 
ಕಾರ್ಯಗಳು ತ್ವರಿತಗತಿಯಲ್ಲಿ ಆಗುವಂತಹವುಗಳಲ್ಲ ಎಂಬುದಕ್ಕೆ ವಿಶ್ವದ ಪ್ರಮುಖ ನಿಘಂಟುಗಳಾದ "ಆಕ್ಸೃರ್ಡ್‌' ಮತ್ತು "ವೆಬ್‌ಸ್ಟರ್‌'. 
ನಿಘಂಟುಗಳ ರಚನೆಗೆ ತೆಗೆದುಕೊಂಡ ಕಾಲ ಮತ್ತು ತಗುಲಿದ ವೆಚ್ಚವನ್ನು ಗಮನಿಸಬಹುದಾಗಿದೆ. 


ಆಕ್ಸ್ಫರ್ಡ್‌ ನಿಘಂಟು ಕ್ರಿ. ಶ. ೧೮೫೭ ರಲ್ಲಿ ಪ್ರಾರಂಭವಾಗಿ ೧೯೨೮ ರಲ್ಲಿ ಮುಕ್ತಾಯವಾಗಿದೆ. ಒಟ್ಟು ಹದಿನೈದು ಸಾವಿರಕ್ಕೂ ಹೆಚ್ಚು 
ಪುಟಗಳಿರುವ ಈ ನಿಘಂಟಿನಲ್ಲಿ ೪,೧೪,೮೨೫ ಪದಗಳೂ ಸಮಾಸಗಳೂ ಸೇರ್ಪಡೆಯಾಗಿವೆ. ೧೮ ಲಕ್ಷಕ್ಕೂ ಮಾರಿದ ಪ್ರಯೋಗಗಳು ಈ 
ನಿಘಂಟಿನಲ್ಲಿವೆ. ಈ ನಿಘಂಟಿನ ರಚನಾಕಾರ್ಯದಲ್ಲಿ ೪ ಜನ ಪ್ರಧಾನಸಂಪಾದಕರೂ ೮೪ ಜನ ಉಪಸಂಪಾದಕರೂ ೬೫ ಜನ 
ಸಹಾಯಕಸಂಪಾದಕರೂ ೨೪ ಜನ ಕರಡಚ್ಚು ತಿದ್ದಿದವರೂ ೧೨೨೭ ಜನ ಖಾಸಗಿ ವಿದ್ವಾಂಸರೂ ದುಡಿದಿದ್ದಾರೆ. ಈ ನಿಘಂಟುರಚನೆಗೆ , 
ಆ ಕಾಲಕ್ಕೆ ತಗುಲಿದ ವೆಚ್ಚ ೪೦ ಲಕ್ಷ ಪೌಂಡುಗಳು. ಇದು ಮೂರುಸಲ ಪರಿಷ್ಕರಣಗೊಂಡು ೧೬ ಮುದ್ರಣಗಳನ್ನು ಕಂಡಿದೆ. ವಿವಿಧ 
ಆಕಾರಗಳಲ್ಲಿ ಈ ನಿಘಂಟು ಹೊರಬಂದಿದೆ. ವಿಶ್ವದ ಬೇರಾವ ಭಾಷೆಯಲ್ಲಿಯೂ ಇಷ್ಟು ಸಮಗ್ರವಾದ ಉತ್ಕೃಷ್ಟವಾದ ನಿಘಂಟು ಇಲ್ಲ 
ಎಂಬ ಕೀರ್ತಿಗೆ ಇದು ಭಾಜನವಾಗಿದೆ. `` 


.. "ವೆಬ್‌ಸ್ಟರ್‌' ನಿಘಂಟು "ಆಕ್ಸ್ಫರ್ಡ್‌' ನಿಘಂಟಿನಷ್ಟೇ ದೊಡ್ಡದು. ಈ ನಿಘಂಟಿನಲ್ಲಿ ಅಮೆರಿಕಾದ ಕಾಗುಣಿತ, ಬ್ರಿಟಿಶ್‌ ಕಾಗುಣಿತಗಳಿಗೆ 
ಇರುವ ವೃತ್ಕಾಸಗಳನ್ನು ತೋರಿಸಲಾಗಿದೆ. ಇದರಿಂದ ಎಲ್ಲ ದೇಶಗಳವರೂ ಇದನ್ನು ಬಳಸಬಹುದಾಗಿದೆ. ಮೆರಿಯಮ್‌ ಪ್ರಕಟಣ 
ಸಂಸ್ಥೆಯವರು ವೆಬ್‌ಸ್ಟರ್‌ ಕೋಶದ ಅಸಂಕ್ಸಿಪ್ತ ಆವೃತ್ತಿಯನ್ನು ಮೊದಲ ಬಾರಿಗೆ ೧೮೪೭ ರಲ್ಲಿ ಪ್ರಕಟಿಸಿದರು. ಈ ನಿಘಂಟು ಮುಂದೆ 
"ವೆಬ್‌ಸ್ಟರ್‌ ಇಂಟರ್‌ ನ್ಯಾಷನಲ್‌ ಡಿಕ್ಷನರಿ” ಎಂಬ ಹೆಸರಿನಲ್ಲಿ ೧೮೯೦ ರಲ್ಲಿ ಮತ್ತೆ ಅಚ್ಚಾಯಿತು. ೧೯೦೯,೧೯೩೪,೧೯೬೨ ರಲ್ಲಿ 
ವೆಬ್‌ಸ್ಟರ್ಸ್‌ 1, 11, 111 ನ್ಕೂ ಇಂಟರ್‌ ನ್ಯಾಷನಲ್‌ ಡಿಕ್ಷನರಿಗಳು ಕ್ರಮವಾಗಿ ಪ್ರಕಟಗೊಂಡಿವೆ. ಇದರಲ್ಲಿ ನಾಲ್ಕೂವರೆ ಲಕ್ಷಕ್ಕೂ ಮಾರಿ 
ಶಬ್ದಗಳ ಅರ್ಥಪ್ರಯೋಗಗಳಿವೆ. ಅರುವತ್ತುಲಕ್ಷಕ್ಕೆ ಮಾರಿದ ಉಲ್ಲೇಖಗಳಿವೆ. ಈ ನಿಘಂಟಿನ ತಯಾರಿಕೆಯ ವೆಚ್ಚ ಆ ಕಾಲಕ್ಕೆ ೩೫ಲಕ್ಷ 
ಡಾಲರುಗಳು. ಈ ಕಾರ್ಯಕ್ಕೆ ಹಿಡಿದ ಸಮಯ ಸುಮಾರು ೭೫ ವರ್ಷಗಳು. ಈ ಯೋಜನೆಯಲ್ಲಿ ಒಬ್ಬ ಪ್ರಧಾನಸಂಪಾದಕರು, 
೬೫ ಜನ ಉಪಸಂಪಾದಕರು, ೧೩ಜನ ಸಹಾಯಕ ಸಂಪಾದಕರು, ೩೧ ಜನ ಆಡಳಿತವರ್ಗವಲ್ಲದೆ ವಿವಿಧ ವಿಜ್ಞಾನ ವಿಭಾಗಗಳಿಗೆ ನೆರವಾದ 
ಸಮಾಲೋಚಕರು ೧೯೬ ಜನ ಇದ್ದರು. "` 


ದೇಶೀಯ ಭಾಷೆಗಳ ಕೆಲವು ನಿಘಂಟುಗಳ ಸ್ಥೂಲಪರಿಚಯ ಇಂತಿದೆ. ಆಂಧ್ರಪ್ರದೇಶ ಸಾಹಿತ್ಮಅಕಾಡಮಿಯ ತೆಲುಗು ಭಾಷೆಯ 
ಶ್ರೀ ಸೂರ್ಯರಾಯಾಂಧ್ರ ನಿಘಂಟುವು (ಅನುಬಂಧ. ಸಂಪುಟವೂ ಸೇರಿ) ೮ `ಸಂಪುಟಗಳಲ್ಲಿದೆ. ಇದು ೧೯೩೦ ರಲ್ಲಿ `ಆರಂಭಗೊಂಡು 
೧೯೭೨ ರಲ್ಲಿ ಮುಕ್ತಾಯಗೊಂಡಿದೆ. ಮದರಾಸು ವಿಶ್ವವಿದ್ಯಾನಿಲಯದ ತಮಿಳುಭಾಷೆಯ ನಿಘಂಟು ೬ ಸಂಪುಟಗಳನ್ನು ಹೊಂದಿದೆ. ಇದು. 
೧೯೨೪ರಲ್ಲಿ ಆರಂಭಗೊಂಡು ೧೯೩೬ರಲ್ಲಿ ಮುಕ್ತಾ ಯಗೊಂಡಿದೆ. ರೆವರೆಂಡ್‌ ಹೆಚ್‌. ಗುಂಡರ್ಟ್‌ ಅವರ ಮಲಯಾಳಂ ನಿಘಂಟು 
(೧ ಸಂಪುಟ) ಮಂಗಳೂರಿನಲ್ಲಿ ೧೮೭೨ ರಲ್ಲಿ ಪ್ರಥಮ ಮುದ್ರಣಗೊಂಡಿತು. ಇದರ ದ್ವಿತೀಯಮುದ್ರಣ ಕೇರಳದ ಕೊಟ್ಟಾಯಂನಲ್ಲಿ 
೧೯೬೨ರಲ್ಲಿ ಆಯಿತು. ರೆವರೆಂಡ್‌. ಎ. ಮ್ಮಾನ್ನೆರ್‌ ಅವರ ತುಳುನಿಘಂಟು ೧೮೮೬ರಲ್ಲಿ ಪ್ರಥಮವಾಗಿ ಮುದ್ರಣಗೊಂಡಿತು. ರೆವರೆಂಡ್‌ 
ಎಫ್‌. ಕಿಟ್ಟೆಲ್‌ ಅವರ ಕನ್ನಡ -ಇಂಗ್ಲಿಷ್‌ ನಿಘಂಟು ೧೮೯೪ರಲ್ಲಿ ಪ್ರಥಮವಾಗಿ ಮುದ್ರಣಗೊಂಡಿತು. ಇದರಲ್ಲಿ ೧೭೫೨ ಪುಟಗಳಿವೆ. ಈ 
ನಿಘಂಟು ಮದರಾಸ್‌ ವಿಶ್ವವಿದ್ಮಾನಿಲಯದಿಂದ ಪರಿಷ್ಕೃತಗೊಂಡು, ವಿಸ್ತೃತಗೊಂಡು ನಾಲ್ಕು ಸಂಪುಟಗಳಲ್ಲಿ ೧೯೭೧ರಲ್ಲಿ ಪ್ರಕಟವಾಯಿತು. 
ಇದರಲ್ಲಿ ಒಟ್ಟು ೧೭೭೭ ಪುಟಗಳಿವೆ. 


ಈ ಪ್ರಮುಖನಿಘಂಟುಗಳ ಕಾರ್ಯವಿಧಾನ, ಇವಕ್ಕೆ ತಗುಲಿರುವ ವೆಚ್ಚ, ಹಿಡಿದ ಸಮಯವನ್ನು ಪರೀಕ್ಷಿಸಿದಾಗ ಕನ್ನಡ ನಿಘಂಟಿಗೆ 
ಹಿಡಿದಿರುವ ಸಮಯ, ತಗುಲಿರುವ" ವೆಚ್ಚ ಅತಿಯಾದುದಲ್ಲವೆಂದು ಮೇಲ್ನೋಟಕ್ಕೇ ಕಂಡುಬರುತ್ತದೆ. ಅಲ್ಲದೆ ಕನ್ನಡ ನಿಘಂಟು 
ರಚನಾಕಾರ್ಯ ನಿಘಂಟುಕಚೇರಿಯ ಸೀಮಿತ ಸಿಬ್ಬಂದಿವರ್ಗದಿಂದ ಸಿದ್ಧವಾಗಿದೆಯೆಂಬುದನ್ನೂ ಈ ಸಂದರ್ಭದಲ್ಲಿ ಉಲ್ಲೇಖಿಸಬಹುದಾಗಿದೆ. 
( ಈ ನಿಘಂಟಿನ ಸಂಪಾದಕವರ್ಗ, ಸಿಬ್ಬಂದಿವರ್ಗಗಳ ವಿವರಗಳನ್ನು ಕಡೆಯಲ್ಲಿ ಕೊಟ್ಟಿರುವ ಅನುಬಂಧದಲ್ಲಿ ಕಾಣಬಹುದು). 


` ಮೊದಲನೆ ಸಂಪುಟದಿಂದ ಹಿಡಿದು ಕಡೆಯ ಸಂಪುಟಗಳವರೆಗೆ ಸಂಪಾದಕಸಮಿತಿಯ ಸದಸ್ಯರು ಒಟ್ಟು ೩೨೯ ಬಾರಿ ಸಭೆಸೇರಿ ಚರ್ಚಿಸಿ 
ಸೂಕ್ತ ತೀರ್ಮಾನಗಳನ್ನು ನೀಡಿ ಈ ಬೃಹತ್‌ ಕಾರ್ಯವನ್ನು ಕೈಗೂಡಿಸಿಕೊಟ್ಟಿದ್ದಾರೆ. 


xviii 


ನಿಘಂಟಿನ ನಿಯಮಾವಳಿಗಳು 


ನಿಘಂಟು ಸಂಪಾದಕಸಮಿತಿಯ ವಿದ್ವಾಂಸರು ಇದರ ರಚನೆಯ ಆರಂಭಕಾಲದಲ್ಲಿ ಹಲವಾರು ಬಾರಿ ಚರ್ಚಿಸಿ ಮಾಡಿರುವ 
ವಿಧಿವಿಧಾನಗಳನ್ನೂ, ನಿಯಮಾವಳಿಗಳ ರೂಪರೇಖೆಗಳನ್ನೂ ಯಥಾವತ್ತಾಗಿ ಇಲ್ಲಿ ಉದಾಹರಿಸಿದೆ. 


ಕ್ರಿ.ಶ. ೧೮೦೦ ರವರೆಗಿನ ಗ್ರಂಥಗಳು ಮತ್ತು ಶಾಸನಗಳಲ್ಲಿ ದೊರೆಯುವ ಮಾತುಗಳನ್ನೂ ಭಾಷಾರೂಢಿಗಳನ್ನೂ ತೆಗೆದುಕೊಳ್ಳತಕ್ಕುದು. 


೧. ಸಂಸ್ಕೃತಪದಗಳನ್ನು ಸೇರಿಸಬೇಕಾಗಿಲ್ಲ. ಕನ್ನಡದಲ್ಲಿ ಬೇರೆ ಅರ್ಥವುಳ್ಳ ಸಂಸ್ಕೃತಪದಗಳನ್ನು ಮಾತ್ರ ಸೇರಿಸಬೇಕು. 
೨. ತದ್ಭವಗಳನ್ನೂ ಅನ್ಕದೇಶ್ಮಗಳನ್ನೂ ಸೇರಿಸಬೇಕು. ೩. ಪ್ರಯೋಗಗಳನ್ನೂ ಆಕರಗಳನ್ನೂ ಕೊಡಬೇಕು. ೪. ಸಾಧ್ಯವಾದ ಮಟ್ಟಿಗೆ 
ತಮಿಳು, ತೆಲುಗು ಮತ್ತು ಇತರ ದ್ರಾವಿಡಭಾಷೆಗಳಲ್ಲಿಯ ಮತ್ತು ಮರಾಠಿ ಮುಂತಾದ ಗೌಡಭಾಷೆಗಳಲ್ಲಿಯ ಜ್ಞಾತಿಶಬ್ದಗಳನ್ನು 
ಸೂಚಿಸಬೇಕು. 


ಈ ಕೋಶಕ್ಕಾಗಿ ಹಿಂದಿನ ಸಾಹಿತ್ಯವನ್ನು ಚೆನ್ನಾಗಿ ಶೋಧಿಸಿ ಪ್ರಯೋಗಗಳನ್ನು ವಿಪುಲವಾಗಿ ಸಂಗ್ರಹಿಸಬೇಕು. ಕನ್ನಡದಲ್ಲಿ ಉಳ್ಳ 
ಗ್ರಾಮ್ಮವಲ್ಲದ ದೇಶ್ಮ ಮತ್ತು ತದ್ಭವಶಬ್ದಗಳೆಲ್ಲವೂ ಈ ಕೋಶದಲ್ಲಿ ಸೇರುವಂತೆ ನೋಡಿಕೊಳ್ಳಬೇಕು. 


ಕ್ರಿ.ಶ. ಸು.೧೦೫೦ ರೊಳಗೆ ರಚಿತವಾದ ಕನ್ನಡಗ್ರಂಥಗಳಲ್ಲೂ ಶಾಸನಗಳಲ್ಲೂ ದೊರೆಯುವ ಎಲ್ಲ ದೇಶ್ಮ ಮತ್ತು ತದ್ಭವಪದಗಳನ್ನು 
ಪ್ರಯೋಗಪಟ್ಟಿಕೆಗಳಲ್ಲಿ ಸಂಗ್ರಹಿಸಬೇಕು. ಅಲ್ಲಿಂದ ಮುಂದೆ ಕ್ರಿ.ಶ. ಸುಮಾರು ೧೨೫೦ರೊಳಗೆ ರಚಿತವಾದ ಎಲ್ಲ ಗ್ರಂಥಗಳನ್ನೂ 
ಶಾಸನಗಳನ್ನೂ ಶೋಧಿಸಿ ರೂಪ, ಅರ್ಥ, ಅಪೂರ್ವತೆ ಈ ಮೊದಲಾದ ದೃಷ್ಟಿಗಳಿಂದ ಗಮನಾರ್ಹವಾದ ಪದಗಳನ್ನೆಲ್ಲ ಸಂಗ್ರಹಿಸಬೇಕು. 
ಮುಂದೆ ಕ್ರಿ.ಶ. ಸು.೧೮೦೦ ರ ಒಳಗೆ ರಚಿತವಾದ ಗ್ರಂಥ, ಶಾಸನಗಳಲ್ಲಿ ಮುಖ್ಕವಾದವುಗಳನ್ನು ಆರಿಸಿಕೊಂಡು ಅವುಗಳಲ್ಲಿ ದೊರೆಯುವ 
ಗಮನಾರ್ಹವಾದ ಪದಗಳನ್ನೆಲ್ಲಾ ಸಂಗ್ರಹಿಸಬೇಕು. ಅಂತೂ ಕನ್ನಡದಲ್ಲಿ ಪ್ರಯೋಗವಾಗಿರುವ ದೇಶ್ಯ ಮತ್ತು ತದ್ಭವಾದಿ ಪದಗಳಲ್ಲಿ 
ಯಾವುದೂ ಬಿಟ್ಟುಹೋಗದಂತೆ ನೋಡಿಕೊಳ್ಳಬೇಕು. 


ಪ್ರಾಚೀನ ಕನ್ನಡಗ್ರಂಥಗಳಲ್ಲಿ ಸಂಸ್ಕೃತಸಮಾಸಶಬ್ದಗಳನ್ನು ಅತಿವಿಪುಲವಾಗಿ ಉಪಯೋಗಿಸಿರುವುದರಿಂದ ಅವುಗಳೆಲ್ಲವನ್ನೂ ಈ 
ಕೋಶದಲ್ಲಿ ಕೋಡಬೇಕಾದಲ್ಲಿ ಗ್ರಂಥದ ಗಾತ್ರವು ಒಂದಕ್ಕೆ ಎರಡರಷ್ಟಾಗಸೆಕದೆ; ಅವುಗಳಲ್ಲಿ ಕೆಲವನ್ನು ಮಾತ್ರ ಕೊಡಬೇಕೆಂದರೆ ಆಯ್ಕೆಯಲ್ಲಿ 
ತೊಡಕುಂಟಾಗುತ್ತದೆ; ಪ್ರಯೋಜನವೂ ಕಡಿಮೆಯಾಗುತ್ತದೆ. ಇದರ ಮೇಲೆ ಈಗಾಗಲೇ ದೊರೆಯುವ ಉತ್ತಮವಾದ ಸಂಸ್ಕೃತಕೋಶಗಳು, 
ಡಾ| ಕಿಟ್ಟೆಲ್‌ ಅವರ ಕನ್ನಡ ನಿಘಂಟು ಮೊದಲಾದುವುಗಳ ಸಹಾಯದಿಂದ ಈ ಸಂಸ್ಕೃತಶಬ್ದಗಳ ಅರ್ಥಗಳನ್ನು ಹೆಚ್ಚು ಶ್ರಮವಿಲ್ಲದೆ 
ನಿಷ್ಕರ್ಜ್ಷೆಯಾಗಿ ತಿಳಿದುಕೊಳ್ಳಬಹುದು. ದೇಶ್ಮ ಮತ್ತು ತದ್ಭವಶಬ್ದಗಳನ್ನು ಕುರಿತಾದರೆ ಈ ಸೌಲಭ್ಮ ಸಾಲದು. ಡಾ॥ ಕಿಟ್ಟೆಲ್‌ ಅವರ 
ನಿಘಂಟು`ರಚನೆಯಾದಾಗಿನಿಂದೀಚಗೆ ಅನೇಕ ಪ್ರಾಚೀನಗ್ರಂಥಗಳು ಬೆಳಕಿಗೆ ಬಂದಿವೆ; ಶಾಸನಗಳ ಶಬ್ದಸಂಗ್ರಹಕ್ಕಂತೂ ಅವರು ಕೈಹಾಕಿಯೇ 
ಇರಲಿಲ್ಲ. ಈ ಕೊರತೆಯನ್ನು ಸಾಧ್ಯವಾದ ಮಟ್ಟಿಗೆ ಪರಿಹರಿಸಿ ಕನ್ನಡದ ವ್ಯಾಸಂಗಕ್ಕೆ ನೆರವಾಗುವಂತೆ ಕೋಶವನ್ನು ರಚಿಸಿಬೇಕೆಂಬುದೇ 
ಸಮಿತಿಯ ಮುಖ್ಕೋದ್ದೇಶ. ಗ್ರಂಥದ ಪರಿಮಿತಿ, ಸಂಶೋಧನೆಯ ಆವಶ್ಯಕತೆ - ಈ ಮೊದಲಾದುವುಗಳನ್ನು ಗಮನದಲ್ಲಿಟ್ಟುಕೊಂಡು 
ಈ ಕೋಶದ ಮಟ್ಟಿಗೆ ಸಂಸ್ಕೃತಪದಗಳನ್ನು ಸೇರಿಸಿಕೊಳ್ಳಬೇಕಾಗಿಲ್ಲವೆಂದು ಹಿಂದೆ ಅಂಗೀಕರಿಸಿದ್ದ ತತ್ತ್ವವನ್ನೇ ಮತ್ತೆ ಸ್ಥಿರೀಕರಿಸಲಾಯಿತು. 


ಕನ್ನಡದಲ್ಲಿ ಅರ್ಥವೃತ್ಕಾಸಹೊಂದಿ ಪ್ರಯೋಗವಾಗಿರುವ ಸಂಸ್ಕೃತಶಬ್ದಗಳನ್ನೂ ಅರಿಸಮಾಸ ಮೊದಲಾದುವನ್ನೂ ಕೋಶದಲ್ಲಿ 
ಸೇರಿಸಬೇಕೆಂದು ಹಿಂದೆಯೇ ಉದ್ದೇಶಿಸಿದ್ದಂತೆ ಈಗಲೂ ತೀರ್ಮಾನಿಸಲಾಯಿತು. 


ಕನ್ನಡ ಕಾವ್ಯಗಳಲ್ಲಿ ದೊರೆಯುವ ದೇಶ್ಮ ಮತ್ತು ತದ್ಭವ ಪಾರಿಭಾಷಿಕ ಶಬ್ದಗಳೆಲ್ಲವೂ ಕೋಶದಲ್ಲಿ ಅವಶ್ಯವಾಗಿ ಸೇರಿಯೇ ಸೇರುತ್ತವೆ. 
ಆದರೆ ಸಂಸ್ಕೃತ ಪಾರಿಭಾಷಿಕ ಶಬ್ದಗಳೆಲ್ಲವನ್ನೂ ಸೇರಿಸುವುದು ನಮ್ಮ ಕೋಶದ ವ್ಯಾಪ್ತಿಗೆ ಮಾರಿದ ವಿಷಯವಾಗುತ್ತದ. ಕನ್ನಡ ಕಾವ್ಕಗಳಲ್ಲಿ 
ದೊರೆಯುವ ಜೈನ, ವೀರಶೈವ ಮೊದಲಾದ ಪಾಠಿಭಾಷಿಕಶಬ್ದಗಳನ್ನೆಲ್ಲಾ ಒಳಗೊಂಡ ಬೇರೊಂದು ಕೋಶದ ರಚನೆಯೇ ಆಗಬೇಕು. 
ಸದ್ಯಕ್ಕೆ ಅದನ್ನು ಕೈಕೊಳ್ಳುವುದು ಶಕ್ಕವಿಲ್ಲ. 


ಕಿಟ್ಟೆಲ್‌ ಕನ್ನಡ ಇಂಗ್ಲಿಷ್‌ ಕೋಶದಲ್ಲಿರುವ ಸಂಸ್ಕೃತಪದಗಳನ್ನೆಲ್ಲಾ ಈ ಕೋಶದಲ್ಲಿ ಸೇರಿಸತಕ್ಕದ್ದು. ಜೊತೆಗೆ ಕನ್ನಡಕಾವ್ಯಗಳಲ್ಲಿ 
ದೊರಕುವ ಇತರ ಸಂಸ್ಕೃತಶಬ್ದಗಳನ್ನು ಸಾಧ್ಯವಾದಷ್ಟೂ ಸೇರಿಸತಕ್ಕದ್ದು. 


ದೇಶ್ಶಶಬ್ದಗಳ ನಿಷ್ಟತ್ತಿಯಲ್ಲಿ ಇತರ ದ್ರಾವಿಡಭಾಷೆಗಳಲ್ಲಿರುವ ಜ್ಞಾತಿಶಬ್ದಗಳನ್ನು (೮೦8೧೩೭೦೨) ಸೂಚಿಸತಕ್ಕದ್ದು. 
ದೇಶ್ಮಪದಗಳಿಗೆ ಅರ್ಥ ಕೊಡುವಾಗ ಸಂಸ್ಕೃತ ಪರ್ಯಾಯ ಶಬ್ದಗಳನ್ನು ಸೂಚಿಸಬಹುದು. 
೧೮೦೦ರಿಂದ ಈಚೆಗೂ ಗ್ರಂಥಸ್ಪವಾದ ಶಬ್ದಸಂಪತ್ತಿಯನ್ನು ಸಂಗ್ರಹಿಸಿ ಸೇರಿಸತಕ್ಕದ್ದು. 


ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಪ್ರಚಾರದಲ್ಲಿರುವ ಕ್ರಮಿಕ ಪಠ್ಮಪುಸ್ತಕಗಳಲ್ಲಿ ದೊರಕುವ ಸ್ಥಳೀಯಶಬ್ದಗಳನ್ನೂ ಜನಪದ 


xix 


ಸಾಹಿತ್ಯದಲ್ಲಿ ಕಾಣುವ ಪದಗಳನ್ನೂ ಸಂಗ್ರಹಿಸಿ ಸೇರಿಸತಕ್ಕದ್ದು. ಈಗ ಪರಿಷತ್ತು ಕೈಗೂಂಡಿರುವುದು ಕನ್ನಡ-ಕನ್ನಡ ಕೋಶ ಮಾತ್ರವಾದ್ದರಿಂದ 
ಈ ಕೋಶದಲ್ಲಿ ಹಿಂದೀ ಪರ್ಯಾಯಪದಗಳನ್ನು ಸೇರಿಸುವುದು ಸೂಕ್ತವಲ್ಲ, ಆದರೆ ಈ ಕೋಶದ ಕೆಲಸ ಸ್ವಲ್ಪಕಾಲ ಮುಂದುವರಿದ 
ಮೇಲೆ, ಕನ್ನಡ-ಹಿಂದಿ- ಇಂಗ್ಲಿಷ್‌ ಕೋಶವೊಂದನ್ನು ತಯಾರಿಸುವ ವಿಷಯವನ್ನು ಪರಿಷತ್ತು ಪರಿಶೀಲಿಸಬೇಕು. 


ಒಂದು ಧಾತುವಿನಿಂದ ನಿಷ್ಟನ್ನವಾದ ಎಲ್ಲ ಶಬ್ದಗಳನ್ನೂ ಪೃಥಕ್ಕಾಗಿ ಆಯಾ ಸ್ಥಾನದಲ್ಲಿ ಪ್ರತ್ಕೇಕವಾಗಿ ಕೊಡತಕ್ಕದ್ದು. 


. ಸಮಾಸಪದಗಳನ್ನು ಸ್ವತಂತ್ರಪದಗಳಂತೆಯೇ ಪರಿಗಣಿಸತಕ್ಕದ್ದು. ಎಂದರೆ ಅವುಗಳನ್ನು (ಪ್ರತ್ಕಕವಾಗಿ) ಯಥಾಸ್ಥಾನಗಳಲ್ಲಿ 
ಕೊಡತಕ್ಕದ್ದು. 


ಸಂಜ್ಞಾ ಶಬ್ದಗಳು ಎಂದರೆ ಅಂಕಿತನಾಮಗಳು ಅಥವಾ ಕೇವಲ ವ್ಯಕ್ತಿಗಳ ಹೆಸರುಗಳು ನಿಘಂಟಿನಲ್ಲಿ ಬರಬೇಕಾದ್ದಿಲ್ಲವೆಂದೂ ಆದ್ದರಿಂದ 
ಕವಿಚರಿತೆಯಲ್ಲಿ ಬರುವ ಕನ್ನಡಕವಿಗಳ ಹೆಸರುಗಳನ್ನು ಸೇರಿಸುವುದು ಅವಶ್ಶವಲ್ಲವೆಂದೂ ಛಂದಸ್ಸು, ವ್ಯಾಕರಣ, ಅಲಂಕಾರ ಈ 
ಲಕ್ಷಣಶಾಸ್ತ್ರಗಳಿಗೆ ಸಂಬಂಧಪಟ್ಟ ಲಾಕ್ಷಣಿಕಶಬ್ದಗಳನ್ನು ಸೇರಿಸಬೇಕೆಂದೂ ಸಾಧಾರಣವಾಗಿ ಕನ್ನಡದಲ್ಲಿ ಪ್ರಯೋಗವಿಲ್ಲದ "ಅಭಿಶುಃ', 
"ಅಹಲ್ಲಕಃ', "ನಿರ್ಲಯಿನೀ', "ಮಂಕ್ಷು' ಮುಂತಾದ ಸಂಸ್ಕೃತಶಬ್ದಗಳನ್ನು ಬಿಡಬಹುದೆಂದೂ ಅ, ಅತಿಗಳಿಂದ ಮೊದಲಾಗುವ ಎಲ್ಲಾ 
ಸಂಸ್ಕೃತಶಬ್ದಗಳನ್ನೂ ಕೊಡಬೇಕಾಗಿಲ್ಲವೆಂದೂ ಅರ್ಥವಿಶೇಷವಿರುವ ಅಖ್ಶಾತಿ, ಅಭಾವ, ಅತಿರೇಕ, ಅತಿವ್ಕಾಪ್ತಿ, ಅತಿಸಾರ, ಅತ್ಮುಕ್ತಿ 
ಮುಂತಾದವುಗಳು ಇರಬಹುದೆಂದೂ ಗ್ರಂಥಾಧಾರವಿಲ್ಲದೇ ಇದ್ದರೂ ರೂಢಿಯಲ್ಲಿರುವ ಅಡಾವುಡಿ, ಪುಢಾರಿ, ಜಂಟ ಬೋಳಿ, 
ಗಡಿಬಿಡಿ, ಮುಂತಾದ ಶಬ್ದಗಳೂ “ಬೆಟ್ಟಕ್ಕೆ ಕಲ್ಲು ಹೊರು', "ಓ ಲಕ್ಷ್ಮಣಾ ಎಂದುಕೊಂಡು ಹೋಗು', "ಕಣ್ಣಿಗೆ ಎಣ್ಣೆ ಬಿಟ್ಟುಕೊ' 
ಮುಂತಾದ ನುಡಿಗಟ್ಟುಗಳೂ ಸೇರತಕ್ಕ ದೆಂದೂ ನಿರ್ಣಯವಾಯಿತು. 


: ಈಗ ನಿಘಂಟಿನ ವ್ಯಾಪ್ತಿ ವಿಸಾ $ರವಾಗಿರುವುದರಿಂದ, ಸಂಪಾದಕಸಮಿತಿಯ ೧.೬.೧೯೪೬ ನೆಯ ಸಭೆಯ ೯ನೆಯ ನಿರ್ಣಯವನ್ನು 
' ಪುನರ್ವಿಮರ್ಶಿಸಿ ಜೈನ, ವೀರಶೈವ, ಬ್ರಾಹ್ಮಣ ಸಾಹಿತ್ಯ: ಕೆ ಸಂಬಂಧಪಟ್ಟ ಧಾರ್ಮಿಕ ಮತ್ತು ದಾರ್ಶನಿಕ ಶಬ್ದಗಳನ್ನು ಸೇರಿಸಬೇಕು. 


ಧಾ, ಶಮಧಾ, ಕ್ರಿ ಇವುಗಳನ್ನು ಕ್ರಮವಾಗಿ ಧಾತು, ಶಬ್ದಮರ್ಣಿದರ್ಪಣದ ಧಾತುಪಾಠ, ಕ್ರಿಯಾಪದ ಎಂಬ ಅರ್ಥಗಳಲ್ಲಿ 
ಉಪಯೋಗಿಸಬಹುದು. 


ಪ್ರಯೋಗಗಳನ್ನು ಕೊಡುವಾಗ ಅತ್ಯಂತ ಪ್ರಾಚೀನ ಪ್ರಯೋಗಕ್ಕೆ ಶಾಸನದಿಂದ ಮಾತ್ರ ಕಾಲವನ್ನು ಸೂಚಿಸಬಹುದು; 
ಗ್ರಂಥಪ್ರಯೋಗವಾದರೆ ಬೇಕಿಲ್ಲ. 


ನಿಘಂಟಿನ ರಚನೆಯಲ್ಲಿ ಕಿಟ್ಟೆಲ್‌ ತನ್ನ ನಿಘಂಟಿನಲ್ಲಿ ಅನುಸರಿಸಿರುವ ಕ್ರಮವನ್ನೇ ಸ್ಥೂಲವಾಗಿ ಅನುಸರಿಸಬಹುದು. ಆದರೆ ಪಣ್ಣ- 
ಪಂಚ, ತನ್ಹೆ-ತಂದೆ ಎಂದು ಮುಂತಾಗಿ ಸ್ಪಷ್ಟಪಡಿಸಿ ತೋರಿಸಬೇಕು. ಒಂದು ಶಬ್ದಕ್ಕೆ ಹಲವು ರೂಪಗಳಿದ್ದಾಗ, ಅವುಗಳಲ್ಲಿ ಅತಿ ಪ್ರಾಚೀನ 
ರೂಪದಿಂದ ಆರಂಭಿಸಿ, ಕಾಲದೃಷ್ಟಿಯಿಂದ ಅರ್ಥಗಳನ್ನೂ ಪ್ರಯೋಗಗಳನ್ನೂ ಆ ಪ್ರಾಚೀನರೂಪದ ಅಡಿಯಲ್ಲಿಯೇ ಕಾಣಿಸತಕ್ಕದ್ದು. 
ಮಿಕ್ಕ ರೂಪಗಳನ್ನು ಅವುಗಳ ಸ್ಥಾನಗಳಲ್ಲಿ ಕೊಟ್ಟು ಮೂಲಶಬ್ದಕ್ಕೆ ಸಂಬಂಧವನ್ನು "ನೋ'ಎಂದು ಸೂಚಿಸತಕ್ಕದ್ದು. ಉದಾ. "ಅಟ್ಕಿಯ್‌', 
“ಅಕ್ಕಯ್‌', "ಅಕ್ಕರು', "ಅಕ್ಕರೆ' ಇತ್ಯಾದಿ. ಅಕ್ಕರೆ "ಅಟ್ಕಿಯ್‌' ನೋ. 


ಶಬ್ದಗಳನ್ನು ಕೊಡುವಾಗ ಪ್ರಕೃತಿರೂಪದಲ್ಲಿಯೇ ಕೊಡತಕ್ಕದು. ಉದಾ. ಮರ, ನೆಲ, ಕುಲ್‌. 


ನಾಮವಿಶೇಷ (೩6]6011%6)ಗಳನ್ನು ವಿಶೇಷಣಕ್ಕೆ ಬದಲಾಗಿ ಗುಣವಾಚಕ (ಗು) ಎಂದು ನಿರ್ದೇಶಿಸತಕ್ಕದ್ದು. ಶಬ್ದಗಳ ಪ್ರಾದೇಶಿಕ 
ರೂಪಗಳನ್ನು (618100131107775) ಸಾಮಾನ್ಯವಾಗಿ ಕೊಡಬೇಕಾದ್ದಿಲ್ಲ. ಆದರೆ ೧೮೦೦ ರ ವರೆಗಿನ ಗ್ರಂಥ ಶಾಸನಾದಿಗಳಲ್ಲಿ (ಲಿಪಿಕಾರನ 
ಪ್ರಮಾದಗಳ ಹೊರತು) ಪ್ರಾದೇಶಿಕರೂಪಗಳು ಕಂಡುಬಂದರೆ ಅವುಗಳನ್ನು ಸೇರಿಸತಕ್ಕದ್ದು. ಉದಾ: "ಅಡ್ಕೆ', "ಉಡುಗ'. 


ರೇಫದೊಡನೆ ಸೇರಿದ ಸಂಯುಕ್ತಾಕ್ಷರಗಳನ್ನು ಬರೆಯುವಾಗ "ರ' ಕಾರಕ್ಕೆ ಒತ್ತು ಕೊಟ್ಟಾಗಲಿ, ಅರ್ಕಾವೊತ್ತನ್ನು(೯) ಸೇರಿಸಿಯಾಗಲಿ 
ಬರೆಯಬಹುದು. ಉದಾ: ಸೂರ್ಯ, ಸೂರ್ಯ. 


ಬಹುಸುಲಭವಾದ ಕ್ರಿಯಾಸಮಾಸಗಳನ್ನೂ ಸಮಾಸಪದಗಳನ್ನೂ ಸುಲಭವೆಂದು ಬಿಟ್ಟುಬಿಡದೆ ನಿಘಂಟಿನಲ್ಲಿ ಕೊಡಬೇಕು. ಉದಾ: 
ಅಗ್ಗಳಮಾಗು, ಅಗ್ಗಳಪದಾತಿ, ಅಗ್ಗಳಬಲಾಢ್ಯ್ಕ, ಅಗ್ಗಳವಸ್ತು, ಅಗ್ಗಳವೀರದಳ ಇತ್ಯಾದಿ. 


ಕಿಟ್ಟೆಲ್‌ ನಿಘಂಟಿನಲ್ಲಿ ಕಾಣಿಸಿರುವ ಪ್ರಯೋಗಾಧಾರವಿಲ್ಲದ ಶಬ್ದಗಳನ್ನು ಸೇರಿಸಿಕೊಳ್ಳತಕ್ಕದ್ದು. ಸ್ಮಾಂಡರ್‌ಸನ್‌ ಮುಂತಾದ 
ಇತರ ನಿಘಂಟುಗಳಲ್ಲಿನ ಶಬ್ದಾರ್ಥಪ್ರಯೋಗಗಳನ್ನು ವಿಚಾರಮಾಡಿ ಸೂಕ್ತವೆನ್ನಿಸಿದುವನ್ನು ಅಂಗೀಕರಿಸಬಹುದು. 


ಅರ್ಥ ಸಂದಿಗ್ದವಾದ ಕಡೆಗಳಲ್ಲಿ ಹೆಚ್ಚು ಪ್ರಯೂ*ಗಗಳನ್ನು ಕೊಡಬೇಕಾಗುತ್ತದೆ. ಸ್ಪಷ್ಟವಾಗಿರುವ ಕಡೆ ಹಳಗನ್ನಡ, ನಡುಗನ್ನಡ, 
ಹೊಸಗನ್ನಡ ಈ ಮೂರರಿಂದಲೂ ಒಂದೆರಡು ಪ್ರಯೋಗಗಳನ್ನು ಕೊಟ್ಟರೆ ಸಾಕು. ಪ್ರಯೋಗಗಳು ವಿಪುಲವಾಗಿದ್ದು ಸ್ವಾರಸ್ಕ 
ವಾಗಿದ್ದರೆ ಶತಮಾನಕ್ಕೊಂದೆರಡರಂತೆ ಕೊಡಲೂಬಹುದು. ಈ ಆಯ್ಕೆಯನ್ನು ಸಂಪಾದಕರ ವಿವೇಚನೆಗೇ ಬಿಡಲಾಗಿದೆ. 


ಕ್ರಿಯಾಸಮಾಸಗಳನ್ನು ಕೂಡ ಇತರ ಸಮಾಸಗಳಂತೆಯೇ ಪ್ರತ್ಕೇಕವಾಗಿ ಯಥಾಸ್ಮಾನದಲ್ಲಿಯೇ ಕೊಡತಕ್ಕದ್ದು. 


ಧಾತುಗಳಿಂದ ಸಾಧಿತವಾದ ಸಾಧಾರಣ ಕ್ರಿಯಾರೂಪಗಳನ್ನೆಲ್ಲ ಪಟ್ಟಿ ಮಾಡಬೇಕಾಗಿಲ್ಲ. ವಿಶಿಷ್ಟವಾದುವನ್ನು ಮಾತ್ರ ತೋರಿಸಿದರೆ 
ಸಾಕು. 


ಪ್ರಾದೇಶಿಕವೆಂದು ಸ್ಪಷ್ಟವಾಗಿ ಗೊತ್ತಿರುವ ಶಬ್ದಪ್ರಯೋಗಗಳ ವಿಷಯದಲ್ಲಿ ಆ ಸಂಗತಿಯನ್ನು (ಉಕ) ಉತ್ತರಕರ್ನಾಟಕ, (ದಕ) 
ದಕ್ಷಿಣ ಕರ್ನಾಟಕ ಮತ್ತು (ಕರಾ) ಕರಾವಳಿ ಎಂಬ ಸಂಕೇತಗಳಿಂದ ಸೂಚಿಸತಕ್ಕದ್ದು. 


“ಅಮ್‌', "ಅನ್‌' ಅಂತವಾದ ನಾಮವಾಚಕಗಳನ್ನು ಅಕಾರಾಂತವಾಗಿಯೇ ತೋರಿಸಲಾಗುವುದು. ಉದಾ. ಅಗಲ್ಲುರದ (ನಾ). 
("ಅಗಲ್ಲುರದಂ' ಅಥವಾ "ಅಗಲ್ಪುರದನ್‌' ಎಂಬುದಕ್ಕೆ ಬದಲಾಗಿ). ಹೀಗೆಯೇ ನೀಳ್ಲೋಳ, ಬಟ್ಟದೊಡೆಯ, ಕೆಂಗಣ್ಣ ಇತ್ಯಾದಿ. 


ಭೂತ ಭವಿಷ್ಯತ್‌ ಕೃದಂತನಾಮಗಳಲ್ಲಿ ನೇರವಾಗಿ ಬರತಕ್ಕವನ್ನು ಧಾತುವಿನ ಕೆಳಗೇ ಕೊಡತಕ್ಕದ್ದು. ಉದಾ. "ಅಗವಟ್ಟಂ' ಶಬ್ದವನ್ನು 
"ಅಗವಡು' ವಿನಲ್ಲಿ ಕೊಡಬೇಕು. ಹೀಗೆಯೇ "ಬಂದಂ', "ಬರ್ಪಂ', 'ಬಂದವನು', "ಬಂದವಳು', "ಬಂದುದು' ಇತ್ಯಾದಿ. 


ಸಂಸ್ಕೃತಸಮಾಸಗಳಲ್ಲಿ ಎಲ್ಲವನ್ನೂ ಕೊಡಬೇಕಾಗಿಲ್ಲ. ಸಾಧಾರಣವಾಗಿ ಹೆಚ್ಚು ರೂಢಿಯಲ್ಲಿರುವ ಚಿಕ್ಕ ಚಿಕ್ಕವನ್ನು ಮಾತ್ರ 
ಸೇರಿಸಿಕೊಳ್ಳಬಹುದು. ಸಾಮಾನ್ಯವಾಗಿ ಎರಡಕ್ಕಿಂತ ಹೆಚ್ಚು ಶಬ್ದಗಳು ಕೂಡಿ ಆದ ಸಮಾಸಗಳನ್ನು ಸೇರಿಸುವ ಅಗತ್ಯವಿಲ್ಲ. ಅರ್ಥ 
ಸೌಕರ್ಯಕ್ಕೋಸ್ಕರ ಅವಶ್ಮವೆನ್ನಿಸಿದರೆ ವಿಶೇಷಸಂದರ್ಭಗಳಲ್ಲಿ ಮಾತ್ರ ದೊಡ್ಡಸಮಾಸಗಳನ್ನು ಕೊಡಬಹುದು. 


-ಇಸು,- ಸು;- ಇಚು, - ಚು ಪ್ರತ್ಯಯಗಳು ಸೇರಿದ ರೂಪಗಳಲ್ಲಿ- ಇಸು,- ಚು ಸೇರಿದ ರೂಪಗಳನ್ನು ಮೂಲವಾಗಿ ಇಟ್ಟುಕೊಂಡು 
-ಸು,- ಇಚು ಸೇರಿದ ರೂಪಗಳನ್ನು ಪರ್ಯಾಯವಾಗಿ ಕೊಡಬೇಕು. 


"ಅಗೆ', "ನಡೆ' ಮುಂತಾದ ಎಕಾರಾಂತ ಪ್ರಕೃತಿಗಳಿಗೆ ೧೮೦೦ಕ್ಕೂ ಹಿಂದೆ "ಅಗಿ' "ನಡಿ' ಎಂಬ ಇಕಾರಾಂತ ರೂಪಗಳ ಪ್ರಯೋಗಗಳು 
ಕಂಡುಬಂದರೆ ಎರಡೂ ರೂಪಗಳನ್ನು ಉಲ್ಲೇಖಿಸತಕ್ಕದ್ದು. ೧೮೦೦ ರಿಂದೀಚೆಗೆ ಮಾತ್ರ ಕಾಣಬರುವ ಈ ಬಗೆಯ "ಇ' ಕಾರಾಂತ 
ರೂಪಗಳನ್ನು ತೆಗೆದುಕೊಳ್ಳಬೇಕಾಗಿಲ್ಲ. 


ಶಾಸನಗಳಲ್ಲಿ ಕುಳವಿರಬೇಕಾದ ಕಡೆಗಳಲ್ಲಿ ಅಟವನ್ನು ಬರೆದಿದ್ದರೆ ಯಥಾವತ್ತಾಗಿ ಉದ್ಧರಿಸಿ ಪಕ್ಕದಲ್ಲಿ ಕಂಸದಲ್ಲಿ ಕುಳವನ್ನು 
ತೋರಿಸಬೇಕು. 


ತದ್ಭವಗಳನ್ನು ಪ್ರತ್ಮೇಕವಾದ ಉಲ್ಲೇಖಗಳಾಗಿಯೇ ಕೊಟ್ಟು ಅರ್ಥಪ್ರಯೋಗಗಳನ್ನು ತೋರಿಸಬೇಕು. ಅವನ್ನು ಮೂಲ ಸಂಸ್ಕೃತ 
ಶಬ್ದಗಳ ಕೆಳಗೆ ಸೇರಿಸಬಾರದು. 


"ವಟ್ಟ', 'ವೆಳೆ' ಎಂಬಂಥ ಪೂರ್ವದ ಹಳಗನ್ನಡ ರೂಪಗಳನ್ನು “ಬೆಟ್ಟ', 'ಬೆಳೆ' ಮುಂತಾದ ಅವುಗಳ ಹಳಗನ್ನಡ ರೂಪಗಳ ಕೆಳಗೆ 
ಕೊಟ್ಟು ವಿವರಿಸತಕ್ಕದ್ದು. 


ಸು. ೧೬೦೦ರ ವರೆಗಿನ ಗ್ರಂಥಗಳಲ್ಲಿ ಶಕಟರೇಫವನ್ನು ಇಟ್ಟುಕೊಳ್ಳಬಹುದು. 
ಜೈನ, ವೀರಶೈವ ಪಾರಿಭಾಷಿಕಶಬ್ದಗಳ ಸಂಗ್ರಹವನ್ನು "ಹಿಂದೂದರ್ಶನ ಸಾರ' ದಿಂದ, ವಿಶಿಷ್ಟಾದ್ವೈತಕ್ಕೆ ಸಂಬಂಧಿಸಿದ 
ಪಾರಿಭಾಷಿಕಶಬ್ದಗಳನ್ನು "ಸನಾತನ ಧರ್ಮ', "ಹರಿಭಕ್ತಸಾರ', "ಶಿವಭಕ್ತಿಸಾರ', "ಅನುಭವಾಮೃತ' - ಈ ಗ್ರಂಥಗಳಿಂದ ಸಂಗ್ರಹಿಸತಕ್ಕದ್ದು. 


ಕವಿರಾಜಮಾರ್ಗ, ಕಾವ್ಕಾವಲೋಕನ, ಭಾಷಾಭೂಷಣ, ಛಂದೋಂಬುಧಿ, ಶಬ್ದಮಣಿದರ್ಪಣ, ಕವಿಜಿಹ್ವಾಬಂಧನ, ರಸರತ್ನಾಕರ, 
ಉದಯಾದಿತ್ಕಾಲಂಕಾರ, ಶಾರದಾವಿಲಾಸ, ಅಪ್ರತಿಮವೀರಚರಿತೆ - ಈ ಗ್ರಂಥಗಳಿಂದ ಲಾಕ್ಷಣಿಕಶಬ್ದಗಳನ್ನು ಸಂಗ್ರಹಿಸತಕ್ಕದ್ದು. 


ಅರ್ಥ ಕೊಡುವಾಗ ಶಬ್ದದ ಒಂದು ಅರ್ಥ ಅದರ ಜ್ಞಾತಿಶಬ್ದದ ಅಥವಾ ಬೇರೊಂದು ಶಬ್ದದ ಅರ್ಥಕ್ಕೆ ಸಮಾನವಾಗಿದ್ದರೆ ಆ 
ಎರಡನೆಯ ಶಬ್ದವನ್ನು ಮಾತ್ರ ತೋರಿಸಿ ಅದರ ಹಿಂದೆ ಸಮಾನಾರ್ಥಕ ಚಿಹ್ನೆ (-) ಯನ್ನು ಹಾಕಬೇಕು. ಉದಾ. ಅಂಕುಸ 
೧. ವ ಅಂಕುಶ ೧. 


೫೫1 


ಸಂಸ್ಕೃತದ ಅಂಕಿತನಾಮಗಳನ್ನು ಸಾಮಾನ್ಯವಾಗಿ ಬಿಡತಕ್ಕದ್ದು. ಆದರೆ, ಯಾವುದಾದರೂ ಹೆಸರು ಕೇವಲ ಅಂಕಿತನಾಮವಾಗಿ 
ಮಾತ್ರ ನಿಲ್ಲದೆ ಅದರಲ್ಲಿ ವಿಶೇಷಾರ್ಥ ಬೆಳೆದು ಬಂದಿದ್ದರೆ ಅಂಥ ಶಬ್ದವನ್ನೂ ಅದರ ವಿಶೇಷಾರ್ಥವನ್ನೂ ಕೊಡಬೇಕು. ಉದಾ: 
ಹರಿಶ್ಚಂದ್ರ, ಕುಂಭಕರ್ಣ, ಧರ್ಮರಾಯ, ಉತ್ತರಕುಮಾರ, ಆಷಾಢಭೂತಿ ಇತ್ಯಾದಿ. 


ಸತ್ಯಹರಿಶ್ಚಂದ್ರ, ರಾಮಬಾಣ. ಸುಗ್ರೀವಾಜ್ಞೆ, ರಾವಣಸಂನ್ಮಾಸಿ, ಕುಂಭಕರ್ಣನಿದ್ರೆ, ದಾನದಲ್ಲಿ ಕರ್ಣ, ದುರ್ಯೋಧನನ ಮಾನ - 
ಇಂಥ ಶಬ್ದಗಳನ್ನೂ ನುಡಿಗಟ್ಟುಗಳನ್ನೂ ಸೇರಿಸಿಕೊಳ್ಳಬೇಕು. ಇವುಗಳಲ್ಲಿ "ಸುಗ್ರೀವಾಜ್ಕೆ'ಯಂಥ ಸಮಸ್ತಪದಗಳನ್ನು ಪ್ರತ್ಮೇಕ 
ಉಲ್ಲೇಖಗಳಾಗಿಯೂ "ದುರ್ಯೋಧನನ ಮಾನ'ಎಂಬಂಥ ನುಡಿಗಟ್ಟುಗಳನ್ನು "ಮಾನ' ಮೊದಲಾದ ಪ್ರಧಾನಶಬ್ದಗಳ ಕೆಳಗೂ 
ತೋರಿಸಬೇಕು. 


ಸಾಮಾನ್ಮಾರ್ಥವುಳ್ಳ ಶಬ್ದ ಅಂಕಿತನಾಮವೂ ಆಗಿದ್ದರೆ ಆಗ ಆ ಅಂಕಿತನಾಮಾರ್ಥವನ್ನೂ ಕೊಡಬೇಕು. ಉದಾ : ಅಂಗದ ಎ ೧. 
ತೋಳ್ಪಳೆ. ೨. ವಾಲಿಯ ಮಗ. ಶಕುನಿ ಎ ೧. ಹಕ್ಕಿ. ೨.ದುರ್ಯೋಧನನ ಸೋದರ ಮಾವ. 


ಕನ್ನಡದಲ್ಲಿ ಬಳಸುವ ಸಂಸ್ಕೃತಶಬ್ದಗಳಲ್ಲಿ ವಿಕಾರವಿಲ್ಲದ ಅಥವಾ ಅಂತ್ಮದಲ್ಲಿ ಮಾತ್ರ ವಿಕಾರವಿರುವ ಶಬ್ದರೂಪಗಳನ್ನು ಎಂದರೆ 
ಕೇಶಿರಾಜನು ಸಮಸಂಸ್ಕೃತವೆಂದು ಭಾವಿಸಿರತಕ್ಕಂಥ ಶಬ್ದಗಳನ್ನು (ಸಂ) ಎಂದು ನಿರ್ದೇಶಿಸತಕ್ಕದ್ದು. ಉಳಿದವನ್ನು ಎಂದರೆ ಹೆಚ್ಚು 
ವಿಕಾರ ಹೊಂದಿರುವವನ್ನು ತದ್ಭವಗಳೆಂದು ಪರಿಗಣಿಸಿ (ದೃ) ಎಂದು ನಿರ್ದೇಶಿಸತಕ್ಕದ್ದು. ಉದಾ: ರಾಜ (ಸಂ.), ಶ್ರದ್ಧೆ (ಸಂ.), ಮನ. 
(ಸಂ.), ಯಶ (ಸಂ.), ಜಸ (ದೃ), ರಾಯ (ದೃ), ಸಡ್ಡೆ (ದೃ), ಮನಸ್ಸು (ಸಂ.), ಯಶಸ್ಸು (ಸಂ). 


ಕೇಶಿರಾಜನು "ತತ್ಸಮ' ಗಳೆಂದು ಕರೆಯುವ ಶಬ್ದಗಳಲ್ಲಿ ಯಾವುವು ದೇಶ್ಮಗಳೆಂದೇ ನಿಶ್ಚಿತವಾಗಿವೆಯೋ ಅಂಥವನ್ನು (ನಾ) ಎಂದು 
ಮಾತ್ರ ನಿರ್ದೇಶಿಸಿದರೆ ಸಾಕು. ಉದಾ: ಅಂಗಣ, ಅಂಗಳ (ನಾ). 


ಸಮಾಸದ ಒಂದು ಭಾಗವನ್ನು ಎತ್ತಿ ಪ್ರತ್ಮೇಕವಾಗಿ ಉಲ್ಲೇಖಿಸಬಾರದೆಂದು (೧೯೫೯ ನೆಯ ಅಕ್ಟೋಬರ್‌ ತಿಂಗಳ ಸಭೆಯಲ್ಲಿ) 
ಮಾಡಿದ್ದ ನಿರ್ಣಯವನ್ನು ಪುನರ್ವಿಮರ್ಶಿಸಿ ಸಮಾಸದ ಏಕದೇಶವಾದ ಶಬ್ದ ಸ್ವತಂತ್ರವಾಗಿ ಪ್ರಯೋಗವಾಗುವ ಸಂಭವವಿರುವಂತೆ 
ಕಂಡುಬಂದಲ್ಲಿ ಅದಕ್ಕೆ ಸ್ವತಂತ್ರವಾದ ಪ್ರಯೋಗ ಸದ್ಯದಲ್ಲಿ ಸಿಕ್ಕದಿದ್ದರೂ ಅದನ್ನು ಸ್ವತಂತ್ರ ಉಲ್ಲೇಖವಾಗಿ ಕೊಡಬಹುದು- ಎಂದು 
ನಿರ್ಣಯಿಸಲಾಯಿತು. ಉದಾ: "ಅಗಸೆವೂಗೊಂಬು' ಎಂಬಲ್ಲಿ "ಅಗಸೆವೂ', "ಅಟ್ಟುವಳಿಗೊಳ್‌'ಎಂಬಲ್ಲಿ "ಅಟ್ಟುವಳಿ'. 


ಶಬ್ದಗಳಿಗೆ ಅರ್ಥವನ್ನು ಕೊಡುವಾಗ ತಿಳಿದಮಟ್ಟಿಗೂ ಮೊದಲು ವಾಚ್ಕಾರ್ಥವನ್ನೂ ಆಮೇಲೆ ಲಕ್ಬ್ಯಾರ್ಥವನ್ನೂ ಕೊಡಲಾಗುತ್ತದೆ. 
ಎಲ್ಲ ಅರ್ಥಗಳಿಗೂ ಪ್ರಯೋಗಗಳನ್ನು ಕಾಲಾನುಕ್ರಮದಲ್ಲಿ ತೋರಿಸಲಾಗುತ್ತದೆ. ಅರ್ಥದ ಪೌರ್ವಾಪರ್ಯ ಖಚಿತವಾಗಿ ಗೊತ್ತಾಗದ 
ಕಡೆ ಪ್ರಯೋಗಗಳ ಪ್ರಾಚೀನತೆಯನ್ನು ಅನುಸರಿಸಿ ಅರ್ಥ ಕೊಡಲಾಗುತ್ತದೆ. 


ಪ್ರತ್ಮಯಗಳಲ್ಲಿ ಆಖ್ಯಾತ ಮತ್ತು ವಿಭಕ್ತಿಪ್ರತ್ಮಯಗಳನ್ನೂ ಅವುಗಳ ಸಂಬಂಧವಾಗಿ ಸೇರುವ ಆಗಮಗಳನ್ನೂ ಈ ನಿಘಂಟಿನಲ್ಲಿ 
ಸ್ವತಂತ್ರ ಉಲ್ಲೇಖಗಳಾಗಿ ತೋರಿಸುವುದಿಲ್ಲ. ಕೃತ್‌, ತದ್ಧಿತ ನಾಮಪ್ರತ್ಮಯಗಳನ್ನು, ಧಾತುಸಾಧಕಗಳಾದ - ಇಸು, -ಸು,- ಚು ಮುಂತಾದ 
ಪ್ರತ್ಮಯಗಳನ್ನು ಪ್ರಶ್ನೆ ಅವಧಾರಣೆ ಸಂಶಯ ಮುಂತಾದ ಭಾವಸೂಚಕ ಪ್ರತ್ಮಯಗಳನ್ನು ಪ್ರತ್ಮೇಕವಾಗಿ ತೋರಿಸಲಾಗುತ್ತದೆ. 


ಕ್ರಿಯಾರೂಪಗಳಲ್ಲಿ ಅಸಾಧಾರಣವಾದುವನ್ನು ಆಯಾ ಧಾತುವಿನ ಕೆಳಗೆ ಸೂಚಿಸಲಾಗುತ್ತದೆ. ಉದಾ: ಆಗು - ಆಯ್ತು, ಆಯಿತ್ತು, 
ಆದತ್ತು; ಈ - ಇತ್ತು; ಕಾಣ್‌ - ಕಂಡು; ತೆು - ತೆತ್ತು ಇತ್ಯಾದಿ. 


ಪ್ರತಿಯೊಂದು ಧಾತುವಿನ ಮುಂದೆಯೂ ಅದರ ಕೆಲವು ನಿರ್ದಿಷ್ಟ ರೂಪಗಳನ್ನು ಕೊಡಬೇಕು. ಉದಾಹರಣೆಗೆ: ಭೂತಕಾಲದ 
ಪ್ರಥಮೈಕವಚನ ಪುಲ್ಲಿಂಗರೂಪ. ನೋಡು - ನೋಡಿದಂ, ನಡೆ - ನಡೆದಂ ಇತ್ಯಾದಿ. 


ಪ್ರತ್ಮಯಗಳಲ್ಲಿ ಶಬ್ದದ ಆದಿಯಲ್ಲಿ ಸೇರುವುದಕ್ಕೆ ಪೂರ್ವಪ್ರತ್ಮಯವೆಂದೂ ಮಧ್ಯದಲ್ಲಿ ಸೇರುವುದಕ್ಕೆ ಮಧ್ಯಪ್ರತ್ಯಯವೆಂದೂ ಅಂತ್ಯದಲ್ಲಿ 
ಸೇರುವುದಕ್ಕೆ ಪರಪ್ರತ್ಮಯವೆಂದೂ ಹೆಸರು ಕೊಟ್ಟು, ಇವಕ್ಕೆ ಕ್ರಮವಾಗಿ ಪೂ ಪ್ರ; ಮ ಪ್ರ; ಪರಪ್ರ - ಎಂದು ಸಂಕೇತವನ್ನು ಸೂಚಿಸಬಹುದು. 
"ಪ್ರ' ಎಂದು ಮಾತ್ರವೇ ತೋರಿಸಿದಲ್ಲಿ ಪರಪ್ರತ್ಮಯ ಎಂದೇ ಅಭಿಪ್ರಾಯ. 


ಕೆಲವು ಶಬ್ದಗಳು ಒಂದೇ ಮೂಲದಿಂದ ಬರದಿದ್ದರೂ ಕೆಲವು ಅಂಶಗಳಲ್ಲಿ ಮಾತ್ರ ಪರಸ್ಪರ ಹೋಲುವಂತೆ ಕಂಡುಬಂದಾಗ ಆ 
ಬಗ್ಗ ಗಮನ ಸೆಳೆಯುವುದಕ್ಕಾಗಿ "ಪರಾ' (ಪರಾಮರ್ಶಿಸಿ) ಎಂದು ಸೂಚಿಸಲಾಗುತ್ತದೆ. ಒಂದೇ ಮೂಲದ ಶಬ್ದಗಳನ್ನು "ನೋ.' 
(ನೋಡಿ) ಎಂದು ನಿರ್ದೇಶಿಸಲಾಗುತ್ತದೆ. ಉದಾ: ಅಕಸಾಲು "ಅಕ್ಕಸಾಲೆ' ನೋ. ಅಟವಣೆ "ಠವಣೆ' ಪರಾ. 


xxii 


ನಿಘಂಟಿನಲ್ಲಿ ಪ್ರತ್ಮೇಕ ಉಲ್ಲೇಖಗಳಾಗಿ ಒಂದೇ ಶಬ್ದರೂಪವನ್ನು ಹಲವು`ಬಾರಿ ಕೊಡಬೇಕಾದ ಸಂದರ್ಭಗಳಲ್ಲಿ ಅನುಸರಿಸತಕ್ಕ 
ಆನುಪೂರ್ವಿ ರೂಪನಿಷ್ಟತ್ತಿ ಜ್ಞಾತಿಶಬ್ದಗಳು ಮೊದಲಾದುವನ್ನು ತೋರಿಸುವ ಕ್ರಮ, ನಾಮವಾಚಕ, ಕ್ರಿಯಾವಾಚಕಗಳ ಯಾವ 
ವಿಶೇಷರೂಪಗಳನ್ನು ಅವಶ್ಯವಾಗಿ ತೋರಿಸಬೇಕೆಂಬ ವಿಷಯ, ಪಾರಿಭಾಷಿಕ ಶಬ್ದಗಳನ್ನು ಸಂಗ್ರಹಿಸುವ ವಿಷಯ ಈ ಮೊದಲಾದವನ್ನು 
ವಿವರವಾಗಿ ಚರ್ಚಿಸಿ ನಿರ್ಣಯಕ್ಕೆ ಬರಲಾಯಿತು. 


ನಿಘಂಟಿನಲ್ಲಿ ಪ್ರತ್ಮೇಕ ಉಲ್ಲೇಖವಾಗಿ ಕೊಡುವ ಶಬ್ದಗಳನ್ನು ಒಂದೇ ರೂಪದ ಶಬ್ದಗಳಾಗಿದ್ದರೆ ಈ ಕೆಳಗಿನ ಆನುಪೂರ್ವಿಯಲ್ಲಿ 
ತೋರಿಸತಕ್ಕುದು. 


೧. ಭಾಷೆ: ಕನ್ನಡ, ತದ್ಭವ, ಸಂಸ್ಕೃತ, ಅನ್ಮದೇಶ್ಮ. ೨. ಶಬ್ದಜಾತಿ: ಒಂದೇ ಶಬ್ದರೂಪ ಬೇರೆ ಬೇರೆ ಜಾತಿಯದಾದರೆ ಅಂದರೆ 
ವ್ಯಾಕರಣಕ್ಕನುಸಾರವಾಗಿ ಕ್ರಿಯಾವಾಚಕ, ನಾಮವಾಚಕ, ಗುಣವಾಚಕ, ಸರ್ವನಾಮ, ಅವ್ಕಯ, ಪ್ರತ್ತಯ ಮುಂತಾದ ಬೇರೆ ಬೇರೆ 
ಪಂಗಡಗಳಿಗೆ ಸೇರಿರುವುದಾದರೆ ಕ್ರಿಯಾವಾಚಕ (ಕ್ರಿ). ನಾಮವಾಚಕ (ನಾ). ಗುಣವಾಚಕ (ಗು). ಸರ್ವನಾಮ (ಸ). ಅವ್ಯಯ (ಅ). 
ಪ್ರತ್ಮಯ (ಪ್ರ). (ಸಂಖ್ಯಾವಾಚಕ, ಪರಿಮಾಣವಾಚಕ, ಪ್ರಕಾರವಾಚಕ ಇವೆಲ್ಲ ಗುಣವಾಚಕದ ಪ್ರಭೇದಗಳಾದ್ದರಿಂದ ಇವುಗಳನ್ನು 
ಗುಣವಾಚಕ ಸ್ವಾನದಲ್ಲಿಯೇ ಕೊಡತಕ್ಕುದು). 


ಈ ನಿಘಂಟಿನಲ್ಲಿ ಪ್ರತಿ ಉಲ್ಲೇಖಕ್ಕೂ ಸಂಬಂಧಿಸಿದಂತೆ ಕೊಡುವ ಅಂಶಗಳನ್ನು ಈ ಕೆಳಗೆ ವಿವರಿಸಿರುವಂತೆ ತೋರಿಸಲಾಗುತ್ತದೆ. 


ವಾಚಕ: ಉಲ್ಲೇಖಿಸಿರುವ ಶಬ್ದ ವ್ಯಾಕರಣಕ್ಕೆ ಅನುಸಾರವಾಗಿ ಯಾವ ಪಂಗಡಕ್ಕೆ ಸೇರಿದ್ದು ಎಂಬುದನ್ನು (ಕ್ರಿ) ಕ್ರಿಯಾವಾಚಕ, 
(ನಾ) ನಾಮವಾಚಕ, (ಗು) ಗುಣವಾಚಕ ಮೊದಲಾದ ಸಂಕೇತಗಳಿಂದ ಸಾಧಾರಣ ಕಂಸ (): ಗಳೊಳಗೆ ಸೂಚಿಸಲಾಗುತ್ತದೆ. 


ಅರ್ಥ: ಶಬ್ದದ ಅರ್ಥ ಸ್ಪಷ್ಟವಾಗುವಂತೆ ಬೇರೆ ಮಾತುಗಳಿಂದ ಆದಷ್ಟು ಸಂಕ್ಷೇಪವಾಗಿ ವಿವರಿಸಲಾಗುತ್ತದೆ. ಅದೇ ಅರ್ಥ ಬರುವ 
ಬೇರೆ ಶಬ್ದಗಳನ್ನೂ ಸಂಸ್ಕತದ ಪರ್ಯಾಯಶಬ್ದಗಳನ್ನೂ ಯಥೋಚಿತವಾಗಿ ಕೊಡಲಾಗುತ್ತದೆ. ಒಂದಕ್ಕಿಂತ ಹೆಚ್ಚು ಅರ್ಥಗಳಿದ್ದರೆ 
೧, ೨, ೩ ಮುಂತಾಗಿ ಸಂಖ್ಯೆಗಳನ್ನು ಕೊಟ್ಟು ವಿವರಿಸಿ ಅರ್ಥಭೇದಗಳನ್ನು ತೋರಿಸಲಾಗುತ್ತದೆ. ಸಾದೃಶ್ಯ ವೈದೃಶ್ಶಗಳಿರಬಹುದಾದ 
ಇತರ ಶಬ್ದಗಳಿಗೆ "ಹೋ' (ನಹೋಲಿಸು), "ಪರಾ' (ಐ ಪರಾಮರ್ಶಿಸು) ಮೊದಲಾದ ಸಂಕೇತಗಳ ಮೂಲಕ ಗಮನ ಸೆಳೆಯಲಾಗುತ್ತದೆ. 


ಪ್ರಯೋಗ: ಪ್ರತಿಯೊಂದು ಅರ್ಥಕ್ಕೂ ಸಾಧ್ಯವಾದ ಮಟ್ಟಿಗೂ ಶಾಸನ ಕಾವ್ಕಾದಿಗಳಿಂದ ಪ್ರಯೋಗಗಳನ್ನು ಕಾಲಾನುಕ್ರಮದಲ್ಲಿ 
ಕೊಡಲಾಗುತ್ತದೆ. ಶಾಸನ ಪ್ರಯೋಗಗಳಿಗೆ ಅವುಗಳ ಆಕರದ ಜೊತೆಯಲ್ಲಿಯೇ ಕಾಲವನ್ನು ಸೂಚಿಸಲಾಗುತ್ತದೆ. ಉಳಿದ ಪ್ರಯೋಗಗಳಿಗೆ 
ಆಕರಗಳನ್ನು ಮಾತ್ರ ಸೂಚಿಸಲಾಗುತ್ತದೆ. ಅವುಗಳ ಕಾಲವನ್ನು ಸಂಕೇತಸೂಚಿಯಿಂದ ತಿಳಿದುಕೊಳ್ಳಬಹುದು. 


ಸಂಸ್ಕೃತಶಬ್ದಗಳಿಗೆ ಸಾಮಾನ್ಯವಾಗಿ ಪ್ರಯೋಗಗಳನ್ನು ಕೊಡುವುದಿಲ್ಲ. ಆದರೆ ಸಂಸ್ಕೃತದಲ್ಲಿಲ್ಲದ ಅರ್ಥ ಕನ್ನಡದಲ್ಲಿ ಬೆಳೆದು 
ಬಂದಿದ್ದರೆ ಆ ಅರ್ಥಕ್ಕೆ ಪ್ರಯೋಗವನ್ನು ಕೊಡಲಾಗುತ್ತದೆ. ಅಲ್ಲದೆ ಶಬ್ದ ಅಪೂರ್ವವಾಗಿದ್ದರೆ, ವಿಶೇಷಾರ್ಥವುಳ್ಳದ್ದಾದರೆ, ಅರ್ಥಶಾಸ್ತ್ರ 
ಪರಿಭಾಷೆಯಾಗಿದ್ದರೆ ಅದರ ಅರ್ಥವನ್ನು ಖಚಿತಪಡಿಸುವುದಕ್ಕಾಗಿ ಉಚಿತವರಿತು ಪ್ರಯೋಗಗಳನ್ನು ಕೊಡಲಾಗುತ್ತದೆ. 


ರೂಪನಿಷ್ಟತ್ತಿ ಮತ್ತು ಜ್ಞಾತಿಶಬ್ದಗಳು: ರೂಪನಿಷ್ಟತ್ತಿಯನ್ನೂ ಜ್ಞಾತಿಶಬ್ದಗಳನ್ನೂ ಚೌಕ ಕಂಸ [] ಗಳೊಳಗೆ ಸೂಚಿಸಲಾಗುತ್ತದೆ. 
ಉಲ್ಲೇಖಿಸಿದ ಶಬ್ದ ಯಾವ ಭಾಷೆಯದು ಎಂಬುದನ್ನು ಇಲ್ಲಿ ಸೂಚಿಸಲಾಗುತ್ತದೆ. ಸೂಚಿಸದೆ ಬಿಟ್ಟ ಶಬ್ದ ದೇಶ್ಯವೆಂದು ಭಾವಿಸತಕ್ಕುದು. 


ದೇಶ್ಯ: ದೇಶ್ಮಶಬ್ದಕ್ಕೆ ಅದರ ರಚನೆ ಸ್ಪಷ್ಟವಾಗುವಂತೆ ಪ್ರಕೃತಿ ಪ್ರತ್ಮಯಗಳನ್ನು ವಿಭಜಿಸಿ ತೋರಿಸಲಾಗುತ್ತದೆ. ಉದಾ: 


ಅಗಸಗಿತ್ತಿ (ಅಗಸ + - ಗಿತ್ತಿ); ನೋಂಪಿ (ನೋನ್‌ + - ಪಿ); ಅಣ್ಕ (ಅಣ್‌ + - ಕೆ). 
ಸಮಾಸಗಳಲ್ಲಿ ಸೇರಿರುವ ಬೇರೆ ಬೇರೆ ಪ್ರಕೃತಿರೂಪಗಳನ್ನೂ ಕೊನೆಯಲ್ಲಿ ಸೇರುವ ಅಂತ್ಕಪ್ರತ್ಮಯಗಳನ್ನೂ ನಿರ್ದೆಶಿಸಲಾಗುತ್ತದೆ. 
ಇದು ವ್ಯಾಕರಣಸಮ್ಮತವಾದ ವಿಗ್ರಹವಾಕ್ಕವೆಂದು ಭಾವಿಸಲಾಗದು. ಖಚಿತವಾಗಿರುವಷ್ಟು ಭಾಗವನ್ನು ತೋರಿಸಿ ಉಳಿದದ್ದನ್ನು ಅಡ್ಡಗೆರೆ 
(-) ಯ ಮೂಲಕ ಸೂಚಿಸಲಾಗುತ್ತದೆ. ಲೋಪಾಗಮಾದಿ ಸಂಧಿಕಾರ್ಯಗಳನ್ನೂ ಮಧ್ಯದಲ್ಲಿ ಬರುವ ಆಗಮಗಳನ್ನೂ ತೋರಿಸುವುದಿಲ್ಲ. 


ತೂಗುಸೊಡರ್‌ (ತೂಗು * ಸೊಡರ್‌); ತೂಗುಣ್ಣೊಡರ್‌ (ತೂಗು * ಸೊಡರ್‌); ಅಕ್ಕಜಜ್ಲೂಳ್‌ (ಅಕ್ಕಜ 4 ಕೊಳ್‌); 
ಅದಿರುದುಟಿ (ಅದಿರು, 4 ತುಟಿ); ಮುಕ್ಕಣ್ಣ (ಆ ಮೂ (ಆ ಮೂಮು) * ಕಣ್‌ 4 - ಅ); 
ನಾಣಿಲಿ (ನಾಣ್‌ ೬ ಇಲ್‌ 4 -ಇ್ಮ); ಬಳೆಗಾಲ್‌ತಿ (ಬಳೆಗಾಅ + - ಇತಿ(<- ಇತ್ತಿ). 
ಹೀಗೆ ತೋರಿಸಿರುವ ಶಬ್ದಗಳು ರೂಪದಲ್ಲಿ ಒಂದೇ ಆದರೂ ಬೇರೆ ಬೇರೆ ಮೂಲದವಾಗಿದ್ದು ಒಂದಕ್ಕಿಂತ ಹೆಚ್ಚು ಉಲ್ಲೇಖಗಳಾಗಿ 
ಪ್ರತ್ಕೇಕಸ್ಥಾನ ಪಡೆದಿದ್ದ ಸಂದರ್ಭದಲ್ಲಿ ಆಯಾ ಉಲ್ಲೇಖದ ಸಂಖ್ಯೆಯನ್ನು ಜೊತೆಯಲ್ಲೇ ಸೂಚಿಸಲಾಗುತ್ತದೆ. 


೫೫11 


ಅಚ್ಚುಕಟ್ಟು (ಅಚ್ಚು * ಕಟ್ಟು); ಆಚ್ಚರಿವಡ (ಅಚ್ಚರಿ -- ಪಡೆ,); ಅಚ್ಚರಿಗವಿ (ಅಚ್ಚರಿ -- ಕವಿ); 
ಅಚ್ಚಮುತ್ತು (ಅಚ್ಚ 4 ಮುತ್ತು); ಅಚ್ಚುಮೆಚ್ಚು (ಅಚ್ಚು 4 ಮೆಚ್ಚು) 
ತದ್ಭವ: ಸಂಸ್ಕೃತದಿಂದ ಅಥವಾ ಪ್ರಾಕೃತದಿಂದ ಬಂದ ಶಬ್ದಗಳನ್ನು ಮಾತ್ರ ತದ್ಭವ ಎಂದು ಪರಿಗಣಿಸಲಾಗಿದೆ. ತದ್ಭವಗಳಿಗೆ ಅವುಗಳ 
ಮೂಲಭಾಷೆಯನ್ನು ನಿಷ್ಟತ್ತಿಚಿಹ್ನೆ(ಎ)ಯ ಮೂಲಕ ಸೂಚಿಸಿ ತೋರಿಸಲಾಗುತ್ತದೆ. 


ಬಕುತಿ (ಆ ಸಂ. ಭಕ್ತಿ); ಜತನ (ಆ ಸಂ. ಯತ್ನ) 
ಕನ್ನಡದಲ್ಲಿ ಬಳಕೆ ಇರುವ ಶಬ್ದರೂಪ ಮೂಲಭಾಷೆಯಿಂದ ನೇರವಾಗಿ ಬರದೆ ಬೇರೊಂದು ಭಾಷೆಯ ಮೂಲಕ ಬಂದಿರುವ 
ಸಂದರ್ಭದಲ್ಲಿ ನೇರಸಂಪರ್ಕವುಳ್ಳ ಭಾಷೆಯನ್ನು ನಿಷ್ಪತ್ತಿಚಿಹ್ನೆಯಿಂದ ಸೂಚಿಸಿ ಆ ಭಾಷೆಯ ಶಬ್ದರೂಪದ ಮುಂದೆ ಓರೆಯಾದ 
ಲಂಬಗೆರೆಯನ್ನು (/) ಕೊಟ್ಟು ಮೂಲಭಾಷೆಯನ್ನು ಸೂಚಿಸಲಾಗುತ್ತದೆ. 


ಕಮ್ಪ (ಆ ಪ್ರಾ. ಕಮ್ಫೊ /ಸಂ. ಸ್ಮಮ್ಟ); ಸಿರಿ ( ಪ್ರಾ. ಸಿರಿ./ ಸಂ. ಶ್ರೀ); ಅರಸ (ಆ ತಮಿ. ಅರಶನ್‌./ ಸಂ. ರಾಜನ್‌) 
ವೈದಿಕಭಾಷೆಯಲ್ಲಿ ಸ್ಕಮ್ಭ ಎಂಬ ಶಬ್ದ ಪ್ರಾಕೃತದಲ್ಲಿ "ಕಮ್ಮ ಎಂದು ಪ್ರಯೋಗವಾಗುತ್ತಿದ್ದು ಪ್ರಾಕೃತದ ಮೂಲಕ ಕನ್ನಡಕ್ಕೆ 
ಬಂದು "ಕಮ್ಚ' ಆಯಿತು. ಸಂಸ್ಕೃತದ "ರಾಜನ್‌' ಶಬ್ದ ತಮಿಳಿನಲ್ಲಿ "ಅರಶನ್‌' ಎಂದಾಗಿ ತಮಿಳಿನ ಮೂಲಕ ಕನ್ನಡಕ್ಕೆ ಬಂದು "ಅರಸ' 
ಆಯಿತು ಎಂದು ಅಭಿಪ್ರಾಯ. 
ಸಂಸ್ಕೃತ: ಸಂಸ್ಕೃತಶಬ್ದಗಳ ರಚನೆಯಲ್ಲಿ ಸೇರಿರುವ ಪ್ರಕೃತಿ ಪ್ರತ್ಯಯಗಳನ್ನು ಬಿಡಿಸಿ ತೋರಿಸುವುದಿಲ್ಲ; ಸಿದ್ಧವಾದ ಶಬ್ದರೂಪವನ್ನು 
ಮಾತ್ರ ಕೊಡಲಾಗುತ್ತದೆ. ನಿಷೇಧರೂಪಗಳನ್ನೂ ಉಪಸರ್ಗ ಸೇರಿದ ರೂಪಗಳನ್ನೂ ಬಿಡಿಸಿ ತೋರಿಸುವುದಿಲ್ಲ; ಕನ್ನಡದಲ್ಲಿ ಬಳಕೆಯಿರುವ 
ರೂಪಕ್ಕೂ ಸಂಸ್ಕೃತದ ಶಬ್ದರೂಪಕ್ಕೂ ಯಾವ ವೃತ್ಕಾಸವೂ ಇಲ್ಲದ ಪಕ್ಷದಲ್ಲಿ (ಸಂ. ಎಂದು ಸೂಚಿಸಲಾಗುತ್ತದೆ. ವೃತ್ಮಾಸವಿದ್ದಲ್ಲಿ 
"ಸಂ' ಎಂಬ ಸಂಕೇತದ ಜೊತೆಗೆ ಸಂಸ್ಕೃತದ ಶಬ್ದರೂಪವನ್ನೂ ತೋರಿಸಲಾಗುತ್ತದೆ. 


ರೂಪಭೇದವಿಲ್ಲದ ಶಬ್ದಗಳು: ಫಲ (ಸಂ), ಗಣಿತ (ಸಂ), ಪ್ರಯತ್ನ (ಸಂ). 

ಅಂತ್ಯದಲ್ಲಿ ಸ್ವಲ್ಪ ಮಾತ್ರ ವೃತ್ಕಾಸವಿರುವ ಶಬ್ದಗಳು: 
ಅಭಿಮಾನಿ (ಸಂ. ಜಸ್‌); ಕಾಮಿ (ಸಂ. ಕಾಮಿನ್‌); ಕಾಮಿನಿ (ಸಂ. ಕಾಮಿನೀ); ಗಂಗೆ (ಸಂ. ಗಂಗಾ); 
ಮಾಲೆ (ಸಂ. ಮಾಲಾ). 

ಹೆಚ್ಚು ವೃತ್ಕಾಸವಿರುವ ಶಬ್ದಗಳು: 
ವಿದ್ವಾಂಸ (ಸಂ. ವಿದ್ವಸ್‌); ಹನುಮಂತ (ಸಂ. ಹನುಮತ್‌); ಧನವಂತ (ಸಂ. ಧನವತ್‌) 


ನಇ ಸಮಾಸರೂಪದ ಶಬ್ದಗಳು: 
ಅನನ್ತ (ಸಂ.); ಅನನ್ತ್ನರ (ಸಂ.); ಅಜ್ಞಾನ (ಸಂ.) 


ಉಪಸರ್ಗ ಸೇರಿದ ರೂಪಗಳು: 
ದುರಭಿಮಾನ (ಸಂ.); ಸಕಾರಣ (ಸಂ.); ನಿಷ್ಕಾರಣ (ಸಂ.); ನಿರಂತರ (A ) 
ಮೇಲಿನ ಉದಾಹರಣೆಗಳಲ್ಲಿ 
ಅ + ಜ್ಞಾನ, ಅನ್‌ ೬ ಅನ್ನರ , ದುರ್‌ -- ಅಭಿಮಾನ, ನಿಸ್‌ + ಕಾರಣ ಮುಂತಾಗಿ ಬಿಡಿಸಿ ತೋರಿಸುವುದಿಲ್ಲ. 


ಸಂಸ್ಕೃತಸಮಾಸಗಳಲ್ಲಿ ಸೇರಿರುವ ಬೇರೆ ಬೇರೆ ಶಬ್ದರೂಪಗಳನ್ನು ಬಿಡಿಸಿ ತೋರಿಸಲಾಗುತ್ತದೆ. ಆದರೆ ರೂಪಸಿದ್ಧಿಗೆ ಸಹಾಯಕವಾದ 
ಪ್ರತ್ಮಯವೇ ಮೊದಲಾದ ಇತರ ಅಂಶಗಳನ್ನು ನಿರ್ದೇಶಿಸುವುದಿಲ್ಲ. ಅಂಥ ಕಡೆ ಯಾವುದೊ ಅಂಶವನ್ನು ಹೇಳದೆ ಬಿಟ್ಟಿದೆಯೆಂದು 
ಸೂಚಿಸುವುದಕ್ಕಾಗಿ ಅಡ್ಡಗೆರೆ (-)ಯನ್ನು ಬಳಸಲಾಗುತ್ತದೆ. 


ಪಶುಪತಿ (ಸಂ. ಪಶು + ಪತಿ); ಕಂಜಾಕ್ಸ(ಸಂ. ಕಂಜ 4 ಅಕ್ಷಿನ್‌ 4 -); ಪದ್ಮನಾಭ (ಸಂ. ಪದ್ಮ 4 ನಾಭಿ + -) 
ಪಶು, ಪತಿ ಎಂಬ ಎರಡು ಸಂಸ್ಕೃತಶಬ್ದಗಳು ಸೇರಿ "ಪಶುಪತಿ' ಎಂಬ ಸಮಸ್ತಶಬ್ದವಾಗಿದೆಯೆಂದು ಮೊದಲನೆಯ ನಿಷ್ಪತ್ತಿ 
ಸೂಚಿಸುತ್ತದೆ. ಎರಡು ಮೂರನೆಯ ಉದಾಹರಣೆಗಳಲ್ಲಿ ಕಂಜ, ಅಕ್ಷಿ ಎಂಬ ಮತ್ತು ಪದ್ಮ, ನಾಭಿ ಎಂಬ ಶಬ್ದಗಳು ಕೂಡಿದಾಗ ಬೇರೆ 
ಯಾವುದೋ ಪ್ರತ್ಯಯ ಸೇರಿದೆ; "ಕಂಜದಂತೆ ಅಕ್ಷಿಯುಳ್ಳವನು ಯಾವನೋ ಅವನು' "ಪದ್ಮದಂತೆ ನಾಭಿಯುಳ್ಳವನು ಯಾವನೋ ಅವನು' 
ಎಂಬ ಅರ್ಥ ಕೊಡುವಂತೆ ಸೇರಿರುವ ಆ ಪ್ರತ್ಮಯವನ್ನು ಇಲ್ಲಿ ಕೊಡದೆ ಬಿಟ್ಟಿದೆ ಎಂದು ಈ ಅಡ್ಡಗೀಟು (-) ಸೂಚಿಸುತ್ತದೆ. ಉಪಪದ 


xxiv 


ಸಮಾಸಗಳಲ್ಲಿ ಪೂರ್ವಪದದ ಪ್ರಕೃತಿರೂಪವನ್ನೂ ಉತ್ತರಪದದ ಧಾತುರೂಪವನ್ನೂ ತೋರಿಸಿ ಶಬ್ದಸಿದ್ದಿಯಲ್ಲಿ ಆಗಿರಬಹುದಾದ 
ವೃತ್ಕಾಸಗಳನ್ನು ಸೂಚಿಸಲು ಅಡ್ಡಗೆರೆಯನ್ನು (-) ಬಳಸಲಾಗುತ್ತದೆ. ಉದಾ: ಚಕ್ರಧರ (ಸಂ. ಚಕ್ರ4ಳಧೃ+-); 
ಕುಮ್ಚಕಾರ (ಸಂ. ಕುಮ್ಹ 4ಕ್ಸೆ + -); ಕ್ಷೇಮಕಾರಿ (ಸಂ. ಕ್ಷೇಮ 4 ಳಕ್ಳೆ + -); ಸಾಮಗ (ಸಂ. ಸಾಮ +ಗೈ +-) 
ನಿತ್ಯಸಮಾಸಗಳನ್ನು ಬಿಡಿಸಿ ತೋರಿಸುವುದಿಲ್ಲ. ದಮ್ಪತಿ (ಸಂ. ದಮೃತೀ). 


ಅನ್ಯದೇಶ್ಯ: ದೇಶ್ಯ, ತದ್ಭವ ಮತ್ತು ಸಂಸ್ಕೃತಗಳು ಹೊರತಾಗಿ ಬೇರೆ ಭಾಷೆಗಳ ಶಬ್ದಗಳನ್ನು ಅನ್ಮದೇಶ್ಮಗಳೆಂದು ಇಲ್ಲಿ 
ವೃವಹರಿಸಲಾಗುತ್ತದೆ. ಶಬ್ದ ಯಾವ ಭಾಷೆಯದೆಂದು ಗೊತ್ತಿರುವಾಗ ಆ ಭಾಷೆಯ ಹೆಸರನ್ನು ಸೂಚಿಸಲಾಗುತ್ತದೆ. ಮೂಲಭಾಷೆ 
ಗೊತ್ತಿಲ್ಲದಾಗ "ಅನ್ಕದೇ' ಎಂದು ಸೂಚಿಸಲಾಗುತ್ತದೆ. ಕನ್ನಡವಲ್ಲದ ಈ ಅನ್ಮದೇಶ್ಮಶಬ್ದಗಳಿಗೂ ಆಯಾ ಶಬ್ದಕ್ಕೆ ಸಂಬಂಧಪಟ್ಟಂತೆ 
ಮುಖ್ಯವಾದ ಕೆಲವು ಭಾಷೆಗಳಿಂದ ಮಾತ್ರ ಜ್ಞಾತಿ ಅಥವಾ ಸಂವಾದಿ (Equಃvalent ) ಶಬ್ದಗಳನ್ನು ಕೊಡಲಾಗುತ್ತದೆ. ಹೀಗೆ 
ಕೊಡುವಾಗ ಕನ್ನಡಕ್ಕೆ ನೇರಸಂಪರ್ಕವಿರಬಹುದೆಂದು ತೋರುವುದನ್ನು ಮೊದಲೂ ಉಳಿದವನ್ನು ಆಮೇಲೂ ನಿರ್ದೆಶಿಸಲಾಗುತ್ತದೆ. 


ಅಕಟಾಯಿಸು («- ಮರಾ. ಅಖಡಣೇ; ಹಿಂ. ಅಕಡ್‌ನಾ); ಅಕಲು, ಅಕ್ಕಲು, ಅಖಲು (-ಇ- ಅರಬ್ಬಿ. ಅಕ್ಕಲ್‌, ತುರ್ಕಿ. 
ಅಕಿಲ್‌, ಅಕ್ಷಿ; ನೇಪಾ. ಅಕ್ಕಲ್‌, ಅಕಿಲ್‌, ಅಕಲ್‌; ಮರಾ. ಅಕ್ಕಲ; ಹಿಂ. ಆಕ್ಸ್‌) ಕೋರ್ಟು (- ಇಂ. Court); ರಸ್ತೆ (ಆ- ಹಿಂ. 
ರಸ್ತಾ, ರಾಸ್ತಾ (ಪಾರಸಿ); ಕಚೇರಿ (ಹಿಂ. ಕಚಹರೀ) 
ಜ್ಞಾತಿಶಬ್ದಗಳು: ದೇಶ್ಮಶಬ್ದಗಳಿಗೆ ಇತರ ಸೋದರಭಾಷೆಗಳಲ್ಲಿ ದೊರೆಯುವ ಜ್ಞಾತಿಶಬ್ದಗಳನ್ನು ತೋರಿಸಲಾಗುತ್ತದೆ. 
ಅರ್ಥಭೇದವಿದ್ದಲ್ಲಿ ಮಾತ್ರ ಅರ್ಥವನ್ನು ಬರೆದು ತೋರಿಸಲಾಗುತ್ತದೆ. 


ಜ್ಞಾತಿಶಬ್ದಗಳನ್ನು ಈ ಅನುಕ್ರಮದಲ್ಲಿ ಕೊಡಲಾಗುತ್ತದೆ: ತಮಿ (ತಮಿಳು), ಮಲ (ಮಲೆಯಾಳ), ಕೊಡ (ಕೊಡಗು), ತುಳು 
(ತುಳು), ತೆಲು (ತೆಲುಗು), ಕೋಲಾ (ಕೋಲಾಮಿ), ನಾಯ್ಕಿ, ಪರ್ಜಿ, ಗಡಬ, ಗೊಂಡಿ, ಕುಇ, ಕುವಿ, ಕುರುಖ್‌, ಮಲ್ತೊ, ಬ್ರಾಹುಇ. 


ಮೊದಲು ನಿಷ್ಟತ್ತಿಯನ್ನೂ ಆಮೇಲೆ ಜ್ಞಾತಿ ಮತ್ತು ಸಂವಾದಿ ಶಬ್ದಗಳನ್ನೂ ಕೊಡಲಾಗುತ್ತದೆ. ಜ್ಞಾತಿಶಬ್ದಗಳನ್ನು ಪ್ರಾರಂಭಿಸುವ 
ಮೊದಲು ಎರಡು ಲಂಬರೇಖೆಗಳಿಂದ ( ॥ ) ಭೇದವನ್ನು ಸೂಚಿಸಲಾಗುತ್ತದೆ. 


ಅಚ್ಚುಗಟ್ಟು (ಅಚ್ಚು * ಕಟ್ಟು ॥ ತಮಿ. ಅಚ್ಚುಕಟ್ಟು; ತುಳು. ಅಚ್ಚಕಟ್‌ ಎ ಅನುಕೂಲ) 
ಅಡಿಗಲ್ಲು (ಅಡಿ 4 ಕಲ್ಲು (ಆ ಕಲ್ಮ್ಕ್‌) ॥ ತಮಿ. ಅಡೈಕ್ಕಲ್‌; ಮಲ. ಅಡಕ್ಕಲ್ಲು; 
ಕೋತ. ಅಲ್ಲಲ್‌; ತುಳು. ಅಟ್ಟೆ ಎ ಆಧಾರ; ತೆಲು. ಡಾಕಲಿ, ಡಾಕಲ್ಲು, ಡಾಗಲಿ, ಡಾಯಿ. 


ನಿಷ್ಪತ್ತಿಯನ್ನು ಕೊಡದೆ ಜ್ಞಾತಿಶಬ್ದಗಳನ್ನು ಮಾತ್ರ ಕೊಡುವಲ್ಲಿಯೂ ಲಂಬರೇಖೆಗಳಿಂದಲೇ ಪ್ರಾರಂಭಿಸಲಾಗುತ್ತದೆ : 


ಅಜಮಾಯಿಷಿ ( ॥ ಮರಾ. ಅಜಮಾಸ, ಅಜ್ಮಾಸ್‌; ಗುಜ. ಅಜಮಾಯಿಷ; ಹಿಂ. ಆಚ್‌ಮಾಈಸ್‌, ಪಾರ. ಆರ್ಕ್ಮ್ಮಯಿಷ್‌) 
ಅಡೆಪ, ಅಡಪ, ಹಡಪ ( ॥ ತಮಿ. ಅಡೈಪ್ಟೈ (ಆ ಆಡೈ ಎ ವೀಳೆಯದೆಲೆ 4 ಪೈ ಎ ಚೀಲ) ಮಲ. ಅಡಪ್ಪಮ್‌ ; ತೆಲು. ಅಡಪಮು, 
ಹಡಪಮು; ತುಳು. ಅಡಪ, ಹಡಪ). 


ಪ್ರತಿಯೊಂದು ಕ್ರಿಯಾವಾಚಕದ ಕೆಳಗೂ ಅದರ ಭೂತನ್ಮೂನರೂಪ ವಿಶಿಷ್ಟರೀತಿಯದಾಗಿದ್ದಲ್ಲಿ ಅದನ್ನು ತೋರಿಸಲಾಗುತ್ತದೆ. 
ಉಲ್ಲೇಖಿಸಿದ ಶಬ್ದ ಯಾವ ಜಾತಿಯದೆಂದು ಸೂಚಿಸಿದ ಬಳಿಕ ಅರ್ಥವನ್ನು ಪ್ರಾರಂಭಿಸುವುದಕ್ಕೆ ಮೊದಲು ಈ ನ್ಕೂನರೂಪಗಳನ್ನು 
ತೋರಿಸಿ ಕೊನೆಯಲ್ಲಿ ಪೂರ್ಣವಿರಾಮವನ್ನು ಬಳಸಲಾಗುತ್ತದೆ. 


ಅಡು (ಕ್ರಿ). ಅಟ್ಟು, ಬರ್‌ (ಕ್ರಿ) ಬಂದು, ಇಡು (ಕ್ರಿ). ಇಟ್ಟು, ಸಲ್‌ (ಕ್ರಿ). ಸಂದು, 

ಉಗು (ಕ್ರಿ). ಒಕ್ಕು, ನಿಲ್‌ (ಕ್ರಿ). ನಿಲ್ತು ನಿಂತು, ನಿಂದು, ಮಿಗು (ಕ್ರಿ). ಮಿಕ್ಕು, 

ಕೊಲ್‌ (ಕ್ರಿ). ಕೊಂದು, ಸಾ (ಕ್ರಿ). ಸತ್ತು, ಗಿಜು (ಕ್ರಿ). ಗತ್ತು ನೋ (ಕ್ರಿ). ನೊಂದು, 

ತೆಟು (ಕ್ರಿ). ತೆತ್ತು, ಓ (ಕ್ರಿ). ಓತು, ಮಾಡು (ಕ್ರಿ). ಮಾಡಿ, ಮಾಡಿದು, ತರ್‌ (ಕ್ರಿ). ತಂದು, 
ಕೇಳ್‌ (ಕ್ರಿ). ಕೇಳ್ಪು, ಕೇಳಿದು, ಕೇಳಿ, ಕದಿ (ಕ್ರಿ). ಕದಿದು, ಕದ್ದು, ಗೆಲ್‌ (ಕ್ರಿ) ಗೆಲ್ವು, ಗೆಲಿದು, ಗೆದ್ದು. 
ಗೆದಿ (ಕ್ರಿ) ಗೆದಿದು, ಗೆದ್ದು. 


ಅಂತ್ಮಸ್ವರ "ಇ' ಕಾರವಾಗಿ ಮಾತ್ರ ಮಾರ್ಪಟ್ಟು ಅಥವಾ ಅಂತ್ಯದಲ್ಲಿ "ದು' ಸೇರಿ ಆಗುವ ಸಾಧಾರಣ ಭೂತನ್ಮೂನ ರೂಪವನ್ನು 
ತೋರಿಸುವುದಿಲ್ಲ. ಉದಾ: 


XXV 


ಹೋಗು (ಕ್ರಿ), ಆಡು (ಕ್ರಿ), ಬಯಸು (ಕ್ರಿ), ಹರಸು (ಕ್ರಿ), ಹಾರು (ಕ್ರಿ), ಸೋರು (ಕ್ರಿ), ಕಡಿ (ಕ್ರಿ), ಹಿಡಿ (ಕ್ರಿ), ನಡೆ (ಕ್ರಿ), 
ಕಡೆ (ಕ್ರಿ), ಎಸೆ (ಕ್ರಿ) ಮಸೆ (ಕ್ರಿ) - ಈ ಕ್ರಿಯಾವಾಚಕಗಳ ಭೂತನ್ಮೂನರೂಪಗಳನ್ನು - ಹೋಗಿ, ಆಡಿ, ಬಯಸಿ, ಹರಸಿ, ಹಾರಿ, 
ಸೋರಿ, ಕಡಿದು, ಹಿಡಿದು, ನಡೆದು, ಕಡೆದು, ಎಸೆದು, ಮಸೆದು - ಎಂದು ತೋರಿಸುವುದಿಲ್ಲ. ಆದರೆ, ಸಾಧಾರಣರೂಪದ ಜೊತೆಗೆ 
ವಿಶೇಷರೂಪವೂ ಇದ್ದರೆ ಎರಡನ್ನೂ ತೋರಿಸಲಾಗುತ್ತದೆ. 


ಮಾಡು (ಕ್ರಿ) ಮಾಡಿದು, ಮಾಡಿ, ಕೇಳು (ಕ್ರಿ) ಕೇಳಿದು, ಕೇಳಿ, ಕೆಯ್ಕೊಳ್‌ (ಕ್ರಿ) ಕೆಯ್ಕೊಂಡು, 
ದಯೆಗೆಯ್‌ (ಕ್ರಿ) ದಯೆಗೆಯ್ದು, ದಯಮಾಡು (ಕ್ರಿ) ದಯಮಾಡಿ, ಬಟ್‌ಸಲ್‌ (ಕ್ರಿ) ಬಟ್‌ಸಂದು, 
ಎಯ್ತರ್‌ (ಕ್ರಿ) ಎಯ್ತಂದು, ಬೀಟ್ಕೂಳ್‌ (ಕ್ರಿ) ಬೀಟ್ಕೊಂಡು (ಈ ನ್ಯೂನರೂಪಗಳನ್ನು ತೋರಿಸುವುದಿಲ್ಲ). 


ನಾಮವಾಚಕಗಳಲ್ಲಿಯೂ ವಿಶೇಷರೂಪಗಳು ಕಂಡುಬಂದಲ್ಲಿ ಅವನ್ನೂ ತೋರಿಸಲಾಗಿದೆ. ಅಕ್ಕ, ಅಕ, ಅಕ್ಕಳ್‌ (ನಾ). ಬಹುವ. 
ಅಕ್ಕಂಗಳ್‌, ಅಕ್ಕಗಳು, ಅಕ್ಕಂದಿರು, ಅಕ್ಕದಿರು. 


ಮಗ (ನಾ). ಬಹುವ. ಮಕ್ಕಳ್‌, ಮಗಂದಿರ್‌. 
ಮಗಳ್‌, ಮಗಳು (ನಾ). ಬಹುವ. ಮಗಳ್ಹಿರ್‌. 


ಕನ್ನಡಸಾಹಿತ್ಯದಲ್ಲಿ ಅಡಕವಾದ ನಾನಾ ಧಾರ್ಮಿಕ ಕಾವ್ಮ ಶಾಸ್ತ್ರಗ್ರಂಥಗಳಿಂದ ವಿಪುಲವಾಗಿ ಶಬ್ದಸಂಗ್ರಹ ಮಾಡಲಾಗಿದೆ. ಹೀಗೆ 
ಸಂಗ್ರಹಿಸಿರುವ ಕನ್ನಡ ಸಂಸ್ಕೃತ ಶಬ್ದರಾಶಿಯಲ್ಲಿ ಬಹುಪಾಲಿನ ಪಾರಿಭಾಷಿಕ ಶಬ್ದಗಳು ಸೇರಿಹೋಗಿವೆಯೆಂದು ನಂಬಬಹುದು. ಆದರೂ 
ಆಗ ಪಾರಿಭಾಷಿಕ ಶಬ್ದಸಂಗ್ರಹವೊಂದನ್ನೇ ಗುರಿಯಾಗಿಟ್ಟುಕೊಂಡಿರಲಿಲ್ಲವಾದ್ದರಿಂದ ಕೆಲವು ಶಬ್ದಗಳು ಬಿಟ್ಟು ಹೋಗಿರುವುದು ಸಾಧ್ಯ. 
ಆದ್ದರಿಂದ ಈಗ ಮತ್ತೊಮ್ಮೆ ಪಾರಿಭಾಷಿಕಶಬ್ದಗಳನ್ನು ಸಂಗ್ರಹಿಸುವುದು ಅಗತ್ಯವೆಂದು ಭಾವಿಸಿ ಈ ಕೆಳಗೆ ತೋರಿಸುವ ಗ್ರಂಥಗಳಿಂದ 
ಶಬ್ದಸಂಗ್ರಹ ಮಾಡಬೇಕೆಂದು ತೀರ್ಮಾನಿಸಲಾಯಿತು. * 


1) ಜೈನ: (ಅ) ಜೈನಧರ್ಮಪರಿಭಾಷೆ (ಪೂಜಾರರು) (ಆ)ಗೊಮ್ಮಟಸಾರ (ಕೇಶವವರ್ಣಿ) (ಇ) ವಡ್ಡಾರಾಧನೆ. 


2) ವೀರಶೈವ: (ಅ) ಚೆನ್ನಬಸವಣ್ಣನವರ ವಚನ (ಆ) ಪ್ರಭುದೇವರ ವಚನ (ಇ) ಶಿವಾನುಭವ ಶಬ್ದಕೋಶ 
(ಈ) ಸಿದ್ಧಾಂತ ಶಿಖಾಮಣಿ 


3) ಎಲ್ಲಾ ಭಾರತೀಯ ದರ್ಶನಗಳಿಗೂ: 
(ಅ) ಹಿಂದೂದರ್ಶನಸಾರ (ಪೂರ್ತಿ) (ಆ) ಪಾತಂಜಲಯೋಗಸೂತ್ರ 
ದ್ವೈತ: ಪುರಂದರದಾಸರ ಸುಳಾದಿಗಳು. ವಿಶಿಷ್ಟಾದ್ವೈತ: (ಅ) ವೇದಾರ್ಥಸಂಗ್ರಹ (ಆ) ಅರ್ಥಪಂಚಕ 
4. ಇಸ್ಲಾಂ: ಇಸ್ಲಾಂಧರ್ಮ (ಮೈಸೂರು ವಿಶ್ವವಿದ್ಯಾನಿಲಯ) | 
5. ಕ್ರೈಸ್ತ: ಕನ್ನಡ ಬೈಬಲ್‌ (ಬೈಬಲ್‌ ಸೊಸೈಟಿ) 
6. ಇತರ ಶಾಸ್ತ್ರೀಯ ಪಾರಿಭಾಷಿಕಶಬ್ದಗಳಿಗಾಗಿ ಈ ಕೆಳಗಿನ ಗ್ರಂಥಗಳಿಂದ ಶಬ್ದಸಂಗ್ರಹ ಮಾಡತಕ್ಕುದು. 


೧. ಛಂದಸ್ಸು (ಅ) ಛಂದೋಂಬುಧಿ (ಎಂ. ಎ. ರಾಮಾನುಜಅಯ್ಕಂಗಾರ್‌) 
(ಆ) ಕವಿಜಿಹ್ವಾಬಂಧನ (ಇ) ಕನ್ನಡ ಛಂದೋವಿಕಾಸ (ಈ) ಛಂದಸ್ಸಾರ 
(ಉ) ಸಮಾಲೋಕನದ ಛಂದಸ್ಸಿನ ಲೇಖನಗಳು 
೨. ವ್ಯಾಕರಣ: (ಅ) ಶಬ್ದಮಣಿದರ್ಪಣ (ಆ) ಶಬ್ದಾದರ್ಶ (ಇ) ಕನ್ನಡ ಮಧ್ಮಮ ವ್ಯಾಕರಣ 


(ಈ) ಹೊಸಗನ್ನಡ ನುಡಿಗನ್ನಡಿ (ಉ) ನುಡಿಗಟ್ಟು (ಊ) ಕನ್ನಡ ಚೆನ್ನುಡಿ (ಬಸವನಾಳ) 


XXVi 


೩. ಅಲಂಕಾರ: (ಅ) ಕವಿರಾಜಮಾರ್ಗ (ಆ) ಕಾವ್ಯಾವಲೋಕನ (ಇ) ರಸರತ್ನಾಕರ 
(ಈ) ದಶರೂಪಕ (ಕೆ.ವಿ. ಸುಬ್ಬಣ್ಣ) 
(ಉ) ಧ್ವನ್ಮಾಲೋಕ (ಡಾ.ಕೆ. ಕೃಷ್ಣಮೂರ್ತಿ) (ಊ) ಭಾರತೀಯ ಕಾಬ್ಕಮಾಮೂಂಸೆ (ತೀನಂಶ್ರೀ) 
(ಬು) ಕನ್ನಡ ಕೈಪಿಡಿ (ಛಂದಸ್ಸು, ವ್ಯಾಕರಣ, ಅಲಂಕಾರ ಮೂರಕ್ಕೂ) 
೫. ವಿಮರ್ಶೆ: (ಅ) ನವ್ಕತೆ ಹಾಗೂ ಕಾವೃಜೀವನ (ಗೋಕಾಕ್‌) (ಆ) ಕವಿಕಾವ್ಮಮಹೋನ್ನತಿ 
(ಇ) ವಿಭೂತಿಪೂಜೆ (ಕುವೆಂಪು) (ಈ) ಅರಿಸ್ಟಾಟಲನ ಕಾವ್ಯಮಾಮಾಂಸೆ 
(ಉ) ಶೈಲಿ (ಎಸ್‌.ವಿ. ರಂಗಣ್ಣ) 
(ಊ) ವಿಮರ್ಶೆಯ ಪೂರ್ವ ಪಶ್ಚಿಮ(ಜಿ. ಎಸ್‌. ಶಿವರುದ್ರಪ್ಪ) 
(ಯ) ಅಂತಿಗೊನೆ ಪೀಠಿಕೆ (ಕ. ವೆಂ. ರಾಘವಾಚಾರ್‌) ಮತ್ತು ಮುಖ್ಯವಾದ ಇತರ ಗ್ರಂಥಗಳು. 


ಕರಿ, ಕರಿದು, ಕರಿಯ, ಕರ್‌, ಕಾರ್‌, ಕರು; ಬಿಳಿ, ಬಿಳಿದು, ಬಿಳಿಯ, ಬೆಳ್‌, ಬೆಳು; ಬಿಸಿ, ಬಿಸಿದು, ಬಿಸಿಯ, ಬಿಸು, ಬೆಂ 
ಮುಂತಾದ ಗುಣವಾಚಕರೂಪಗಳಲ್ಲಿ ವ್ಯಾಕರಣಕಾರರು ಮೂಲರೂಪವೆಂದು ಅಂಗೀಕರಿಸಿರುವ ಕರಿದು, ಬಿಳಿದು, ಬಿಸಿದು ಮುಂತಾದ 
ರೂಪಗಳನ್ನು ಪ್ರಧಾನಉಲ್ಲೇಖಗಳಾಗಿ ಕೊಟ್ಟು ಅವುಗಳ ಕೆಳಗೆ ಉಳಿದೆಲ್ಲ ರೂಪಗಳನ್ನೂ ತೋರಿಸತಕ್ಕುದು. ಕರಿ, ಬಿಳಿ ಮುಂತಾದ 
ರೂಪಗಳನ್ನು ಪ್ರತ್ಕೇಕ ಉಲ್ಲೇಖಗಳಾಗಿ ಕೊಟ್ಟು ಅರ್ಥೋದಾಹರಣೆಗಳಿಗೆ "ಕರಿದು' ನೋ. , "ಬಿಳಿದು' ನೋ. ಎಂದು ಮುಂತಾಗಿ 
ಸೂಚಿಸತಕ್ಕುದು. 


ಪ್ರಾಚೀನಗ್ರಂಥದ ಪ್ರತಿಗಳಲ್ಲಿ ಆಯಾ ಲೇಖಕರ ಮನೋಭಾವಕ್ಕನುಸಾರವಾಗಿ ಬೇರೆ ಬೇರೆ ರೂಪಗಳು ಕಂಡುಬರುವುದಾದರೆ 
ವ್ಯಾಕರಣ ಮತ್ತು ಭಾಷೆಯ ಜಾಯಮಾನಕ್ಕೆ ಅನುಸಾರವಾಗಿ ಯಾವುದು ಶುದ್ಧವೆಂದು ತೋರುತ್ತದೆಯೋ ಆ ರೂಪವನ್ನು ಪ್ರಧಾನವೆಂದು 
ಅಂಗೀಕರಿಸತಕ್ಕುದು. ಉದಾ: ಕೆಯ್‌, ಕಯ್‌, ಕೈ; ಮೆಯ್‌, ಮಯ್‌, ಮೈ; ಕೆಯ್ವಾರ, ಕಯ್ವಾರ, ಕೈವಾರ; ಮೆಯ್ಕಳಿ, ಮಯ್ಯಳಿ, 
ಮೈಯಳಿ; ಬಯ್‌, ಬೈ ಮುಂತಾದ ರೂಪಭೇದಗಳಲ್ಲಿ "ಕೆಯ್‌', "ಮೆಯ್‌', "ಬಯ್‌' ಮುಂತಾದ ಅತ್ಯಂತ ಪ್ರಾಚೀನವಾದ ರೂಪದ 
ಕೆಳಗೆ ಉಳಿದ ರೂಪಗಳನ್ನು ಹೊಂದಿಸಿಕೊಟ್ಟು ವರ್ಣಾನುಕ್ರಮದಲ್ಲಿ ಆಯಾ ಸ್ಥಾನದಲ್ಲಿ ತೋರಿಸುವ ಶಬ್ದರೂಪಗಳನ್ನು ಮುಖ್ಯರೂಪಕ್ಕೆ 
"ನೋ' ಎಂದು ನಿರ್ದೇಶಿಸತಕ್ಕುದು. 


ಕೀಳ್‌, ಕೀಳು (ಕ್ರಿ). ಕಿತ್ತ, ಕಿತ್ತು; ಕಿತ್ತು (ಕ್ರಿ). ಕಿತ್ತಿ, ಕೆತ್ತಿದ; ಗೆಲ್‌, ಗಲ್ಲು (ಕ್ರಿ). ಗೆಲ್ಲು, ಗೆದ್ದ, ಗೆದ್ದು; ಗೆದಿ (ಕ್ರಿ). 
ಗೆದಿಯುತ್ತಾನೆ; ಕಳ್‌ (ಕ್ರಿ). ಕಳ್ತು, ಕದ್ದ, ಕದ್ದು; ಕದಿ (ಕ್ರಿ). ಕದ್ದ, ಕದಿಯುತ್ತಾನೆ. 


ಮೇಲೆ ಸೂಚಿಸಿರುವಂತೆ ಕಿತ್ತು, ಕದಿ, ಗೆದಿ ಮೊದಲಾದ ಕೆಲವು ಕ್ರಿಯಾರೂಪಗಳು ಸ್ವತಂತ್ರಧಾತುಗಳಾಗಿ ಬಳಕೆಯಲ್ಲಿವೆ. ಇವುಗಳಲ್ಲಿ 
ಗ್ರಾಂಧಿಕವೆಂದು ಪರಿಗಣಿಸಬಹುದಾದ ರೂಪಗಳನ್ನು ಅಂಗೀಕರಿಸಿ ಪ್ರತ್ಮೇಕ ಉಲ್ಲೇಖಗಳಾಗಿ ಕೊಡತಕ್ಕುದು. 


ಮಜಸು, ಮಲ್‌ಸು, ಮಲ್‌ಯಿಸು; ಕೊಜಿಸು, ಕೊಟ್‌ಯಿಸು ಮುಂತಾದ ರೂಪಗಳಲ್ಲಿ "ಮಲಸು', "ಕೊಟಸು' ಮುಂತಾದ 
ರೂಪಗಳನ್ನು ಪ್ರಧಾನವೆಂದು ಗಣಿಸಿ ಉಳಿದುವನ್ನು ಅವುಗಳೇ ಕೆಳಗೆ ಕೊಡತಕ್ಕುದು. 


ಅನ; ಶುದ್ಧಿ, ಅನ್ತಶ್ಕುದ್ದಿ; ನಿಃಕಲ, ನಿಷ್ಕಲ; ಅನ್ತ;ಸತ್ವ, ಅನ್ತಸ್ಪತ್ವ; ನಿಃಕಲಂಕ, ನಿಷ್ಕಲಂಕ; ಅನ್ತಃಸಾರ, ಅನ್ನಸ್ಸಾರ; ದುಃಶೀಲ, 
ದುಶ್ಮೀಲ;ದುಃಸಂಗ, ದುಸ್ಸಂಗ; ದುಃಸಹ, ದುಸ್ಸಹ- ಈ ರೀತಿಯ ದ್ವಿವಿಧ ರೂಪಗಳನ್ನು ಮೇಲಿನ ಶಬ್ದಗಳಲ್ಲಿರುವಂತೆ ವಿಸರ್ಗದ ಮುಂದೆ 
'ಶಷಸ' ಕಾರಗಳು ಬಂದಾಗ ವಿಸರ್ಗವಿದ್ದರೂ ವಿಸರ್ಗವಿಲ್ಲದೆ ದ್ವಿತ್ತವಾದರೂ ಉಚ್ಚಾರದಲ್ಲಿ ಯಾವ ಭೇದವೂ 
'ಕಾಣಿಸುವುದಿಲ್ಲವಾದ್ದರಿಂದ ಅವನ್ನು ಒಂದುಗೂಡಿಸಬಹುದು. "ಶಷಸ' ಕಾರ ದ್ವಿತ್ವವುಳ್ಳ ರೂಪಗಳನ್ನು ಪ್ರಧಾನ ಉಲ್ಲೇಖಗಳಾಗಿ 
ತೋರಿಸತಕ್ಕುದು. ವಿಸರ್ಗಸಮೇತವಾದ ರೂಪಗಳನ್ನು ವರ್ಣಾನುಕ್ರಮದಲ್ಲಿ ತೋರಿಸಿ ಪ್ರಧಾನ ಉಲ್ಲೇಖಕ್ಕೆ "ನೋ' ಎಂದು ನಿರ್ದೇಶಿಸತಕ್ಕುದು. 
"ಶಷಸ' ಕಾರಗಳಿಲ್ಲದ ಬೇರೆ ವರ್ಣ ಪರವಾದಾಗ ಉಚ್ಚಾರಭೇದವಿರುವುದರಿಂದ ಆ ರೂಪಗಳನ್ನು ಬೇರೆ ಬೇರೆ ಉಲ್ಲೇಖಗಳಾಗಿಯೇ 
ತೋರಿಸತಕ್ಕುದು. 


ಬಿಮುಗಾಳಿ, ಕೆಮ್ಮಣ್ಣು, ಬೆನ್ನೀರು - ಮುಂತಾದ ಶಬ್ದಗಳನ್ನು ಬಿಡಿಸಿ ತೋರಿಸುವ ಕ್ರಮ: ಬೆಟ್ಟಿತು -- ಗಾಳಿ, ಕೆಚ್ಚನೆ -- ಮಣ್ಣು, 


೫೫೪1 


ಬೆಚ್ಚನೆ4 ನೀರು; ಬಿರುಸು + ಗಾಳಿ, ಕಿಸು + ಮಣ್ಣು, ಬಿಸಿ + ನೀಡು, ಬಿಜು 4 ಗಾಳಿ, ಕೆಂ + ಮಣ್ಣು, ಬೆಂ * ನೀರು - ಇವುಗಳಲ್ಲಿ 
. ಯಾವುದು ಸರಿ? 1 


ಬಿರುಸು + ಗಾಳಿ ಎಂದು ಬಿಡಿಸುವುದು ಸರಿಯಲ್ಲ. ಇಂಥ. ಕಡೆ ಸ್ಪಷ್ಟವಾಗಿ ಕಾಣಿಸುವ ಶಬ್ದರೂಪಗಳನ್ನು ಬಿಡಿಸಿ ತೋರಿಸುವುದರ 
ಜೊತೆಗೆ ವ್ಯಾಕರಣದ ವಿವರಣೆಯಂತೆ ಅವುಗಳ ಮೂಲವನ್ನು ಸಾಧಾರಣ ಕಂಸಗಳೊಳಗೆ ಸೂಚಿಸತಕ್ಕುದು. ಉದಾ: ಬಿಲುಗಾಳಿ: 
ಬಿಜು (< ಬೆಟ್ಟಿತು) + ಗಾಳಿ; ಕೆಮ್ಮಣ್ಣು : ಕೆಮ್‌ (< ಕೆಮ್ಮನೆ)-- ಮಣ್ಣು; ಬೆನ್ನೀರು : ಬೆಮ್‌ (೬ ಬೆಚ್ಚನೆ) -- ನೀರು. 


ಅವನ್‌, ಅವಂ, ಅವನು; ಅವಳ್‌, ಅವಳು; ಇವನ್‌, ಇವಂ, ಇವನು; ಇವಳ್‌, ಇವಳು ಇವನ್ನು ತೋರಿಸುವುದು ತ ಮಾವನನ್ನು 
ಮೂಲರೂಪವಾಗಿ ಭಾವಿಸಬೇಕು? 


ಸರ್ವನಾಮಗಳೆಲ್ಲವನ್ನೂ ಕೊಡತಕ್ಕುದು. ಹಳಗನ್ನಡ ರೂಪಗಳನ್ನು ಮೂಲರೂಪಗಳಾಗಿಟ್ಟುಕೊಂಡು ಉಳಿದುವನ್ನು ಅ: , ೪ 
ಕೆಳಗೆ ಜೋಡಿಸಿ ಕೊಡತಕ್ಕುದು. ವರ್ಣಾನುಕ್ರಮದಲ್ಲಿ ಬರಬೇಕಾದ ಕಡೆ ಆಯಾ ಶಬ್ದವನ್ನು ಕೊಟ್ಟು ಅರ್ಥೋದಾಹರಣೆಗಳಿಗ 
ಮೂಲಶಬ್ದವನ್ನು " ನೋ' ಎಂದು ಸೂಚಿಸತಕ್ಕುದು. ಉದಾ: ಅವಂ, ಅವನ್‌, ಅವನು (ಸ) ಅವಳ್‌, ಅವಳು (ಸ) ಇವಂ, ಇಬನ್‌, 
ಇವನು (ಸ) ಇವಳ್‌, ಇವಳು (ಸ) ಅವನ್‌ "ಅವಂ' ನೋ, ಇವನ್‌ "ಇವಂ' ನೋ, ಅವನು "ಅವಂ' ನೋ, ಇವಳು "ಇವಳ್‌' ನೋ. 


ತದ್ಭವ, ಸಂಸ್ಕೃತಶಬ್ದಗಳಲ್ಲಿ ಅರ್ಥವಿವರಣೆಯಲ್ಲಿ ಮತ್ತೆ ಮತ್ತೆ ಬರೆದದ್ದನ್ನೆ ಬರೆಯುವ ಅಗತ್ಯವನ್ನು ತಪ್ಪಿಸುವುದಕ್ಕ 
ಯಾವುದಾದರೂ ಒಂದು ಕ್ರಮವನ್ನು ಗೊತ್ತುಮಾಡಬೇಕು. ಮೂಲಶಬ್ದದ ಎಲ್ಲಾ ಅರ್ಥಗಳೂ ತದ್ಭವಕ್ಕೆ ಇದ್ದರೆ, ಐ ಚಿಹ್ನೆಯನ್ನು ಬಳಸಿ 
ಮೂಲಶಬ್ದವನ್ನು ಸೂಚಿಸಿದರೆ ಸಾಕು. ಕೆಲವು ಅರ್ಥಗಳು ಮಾತ್ರ ಸಮಾನವಾಗಿದ್ದರೆ, ಎ ೧, ನ ೨, ಎ ೩. ಮುಂತಾಗಿ 
ಮೂಲಶಬ್ದದೊಂದಿಗೆ ಅರ್ಥಸಂಖ್ಯೆಯನ್ನು ಸೂಚಿಸಬಹುದು. ಹೆಚ್ಚಿನ ಅಥವಾ ಮಾರ್ಪಾಟು ಹೊಂದಿದ ಅರ್ಥವನ್ನು ಪೂರ್ತಿಯಾಗಿ 
ಬರೆದು ತೋರಿಸಬೇಕು. 


ತಕ್ಕ, ಕೆಟ್ಟ ಎಂಬ ಶಬ್ದಗಳು ಗುಣವಾಚಕಗಳಾಗಿ ಬಳಕೆಯಲ್ಲಿವೆ. ಆದರೆ ಇವು ತಗು, ಕಿಡು (ಕೆಡು) ಧಾತುಗಳಿಂದ ಆದ 
ನಿಷ್ಪನ್ನರೂಪಗಳು, ಇವನ್ನು ಸ್ವತಂತ್ರ ಉಲ್ಲೇಖಗಳಾಗಿ ಕೊಡುವುದೆ? ಅಥವಾ "ತಗು' "ಕಿಡು' "ಕೆಡು' ಧಾತುಗಳ ಜೊತೆಗೆ ಸೇರಿಸಿ 
ಕೊಡುವುದೇ? 


ಇವು ಧಾತುಗಳ ನಿಷ್ಟನ್ನರೂಪಗಳಾದರೂ ಗುಣವಾಚಕಪ್ರಯೋಗಗಳಲ್ಲಿ ಸ್ವತಂತ್ರಶಬ್ದಗಳು. ಇವಕ್ಕೆ ಪ್ರತ್ಮೇಕ 
ಸ್ಥಾನವುಂಟು. ಆದ್ದರಿಂದ ಇವನ್ನು ಪ್ರತ್ಕೇಕ ಉಲ್ಲೇಖಗಳಾಗಿಯೇ ಕೊಡಬೇಕು. "ಸಲೆ', "ಮಿಗೆ' ಮುಂತಾದ ಇಂತಹ ಇತರ ಶಬ್ದಗಳಿಗೂ 
ಇದೇ ನಿಯಮ ಅನ್ವಯಿಸುತ್ತದೆ. 


ಅಕ್ಕಪಕ್ಕ, ಅರಿವೆ ಅಂಚಟೆ, ಅರಿವೆ ಅಂಚಡಿ, ಎದುರು ಬದುರು, ಬಟ್ಟೆಬರೆ, ಬಡಬಗ್ಗ ಮುಂತಾದ ಕೂಡುನುಡಿಗಳಲ್ಲಿ ನ 
ಎರಡನೆಯ ಅಂಶವನ್ನು ಪ್ರತ್ಮೇಕ ಉಲ್ಲೇಖವಾಗಿ ಕೊಡಬೇಕೆ? ಅರ್ಥವನ್ನು ಕೊಡುವುದು ಹೇಗೆ? 


ಸ್ವತಂತ್ರವಾಗಿ ಪ್ರಯೋಗಿಸಲಾಗದ ಶಬ್ದಗಳನ್ನು ಪ್ರತ್ಮೇಕ ಉಲ್ಲೇಖವಾಗಿ ಕೊಡಬೇಕಾಗಿಲ್ಲ. ಆ ಪ್ರಕಾರ ಇಂಥ ಎರಡನೆಯ ಅಂಶಗಳಿಗೆ 
ಬೇರೆ ಅರ್ಥವಿದ್ದರೆ, ಸ್ವತಂತ್ರವಾಗಿ ಪ್ರಯೋಗಿಸುವ ಸಾಧ್ಯತೆ ಇದ್ದರೆ ಆಗ ಮಾತ್ರ" ಪ್ರತ್ಮೇಕ ಉಲ್ಲೇಖವಾಗಿ ಕೊಡತಕ್ಕುದು. 
ಇಲ್ಲವಾದರೆ ಕೊಡತಕ್ಕುದಲ್ಲ. ಇದರ ಪ್ರಕಾರ ಮನೆ ಗಿನೆ, ಜನ ಗಿನ, ಬಂದರೆ ಗಿಂದರೆ -.ಮುಂತಾದ ಕಡೆಗಳಲ್ಲಿ ಗಿನೆ, ಗಿನ, 
ಗಿಂದರೆ ಮೊದಲಾದ ರೂಪಗಳನ್ನು ಪ್ರತ್ಮೇಕವಾಗಿ ಕೊಡಬೇಕಾಗಿಲ್ಲ. 


ನಿಘಂಟಿನಲ್ಲಿ ಮುಖ್ಯಶಬ್ದಗಳಾಗಿ (೫166 Enಟy) ಸೇರ್ಪಡೆಯಾಗುವ ವರ್ಗಪಂಚಮಾಕ್ಬರಸಹಿತವಾದ ಶಬ್ದಗಳನ್ನು ಈಗ 
ವರ್ಗಪಂಚಮಾಕ್ಷರಸಹಿತ ಮತ್ತು ಬಿಂದುಸಹಿತ ಹೀಗೆ ಎರಡು ರೂಪಗಳಲ್ಲೂ ಕೊಡಲಾಗುತ್ತಿದೆ. ಉದಾಹರಣೆಗೆ ಅಕಲಜ್ಕ - ಅಕಲಂಕ, 
ಆ = ಅಕಿಂಚನ, ಅಕುಟಿಲಾನ್ರಃಕರಣ ಎ ಅಕುಟಿಲಾಂತಃಕರಣ ಇತ್ಮಾದಿ. ಈ ವಿಧಾನದ ಅಸೌಕರ್ಯ, ವಿಪುಲವಾದ ಪುನರುಕ್ತಿ 
ವನ್ನೆಲ್ಲಾ ಗಮನಿಸಿ ಬಿಂದುಸಹಿತವಾದ ರೂಪವನ್ನು ಮಾತ್ರ ಮುಖ್ಯಶಬ್ದವಾಗಿ ಕೊಡಬೇಕೆಂದೂ ಕನ್ನಡವರ್ಣಮಾಲೆಯಲ್ಲಿ ಬಿಂದುವಿಗಿರುವ 
lo ಅನುಗುಣವಾಗಿ ಶಬ್ದರೂಪಗಳನ್ನು ಅಳವಡಿಸಬೇಕೆಂದೂ ತೀರ್ಮಾನಿಸಲಾಯಿತು. ಇದರಂತೆ ಅಂಕ, ಅಂಗ, ಅಂಚೆ, ಅಂಟು, 
ಅಂದ, ಅಂದು, ಅಂಬು, ಅಂಶ, ಅಂಸ, ಅಕಟ, ಅಕಾರ, ಅಕ್ಕ, ಅಕ್ಕು,- ಈ ಕ್ರಮದಲ್ಲಿ ಮುಖ್ಯಶಬ್ದಗಳು ನಿಘಂಟಿನಲ್ಲಿ ಬರುತ್ತವೆ. 
ಶಾಸನಗಳಿಂದ ಉದಾಹರಿಸುವಾಗ, ಅಲ್ಲಿ ಶಬ್ದರೂಪವು ವರ್ಗಪಂಚಮಾಕ್ಷರಸಹಿತವಾಗಿದೆಯೆ, ಬಿಂದುಸಹಿತವಾಗಿದೆಯೆ 
ಎಂಬುದನ್ನು ಗಮನಿಸಿ, ಯಥಾವತ್ತಾಗಿ ಈಗಿನ ಪದ್ಧತಿಯನ್ನೇ ಅನುಸರಿಸಿ ಕೊಡತಕ್ಕುದು. 


ಕಿಟ್ಟೆಲ್‌ ಅವರ ನಿಘಂಟಿನಿಂದ ಶಬ್ದಗಳನ್ನೂ ಅವಕ್ಕಿರುವ ಅರ್ಥಗಳನ್ನೂ ಬೇರಾವ ಪ್ರಯೋಗಗಳೂ ಇಲ್ಲದೆ ಕೇವಲ ಕಿಟ್ಟೆಲ್‌ 
ನಿಘಂಟಿನಿಂದಲೇ ಉದ್ದರಿಸುವಾಗ ಪ್ರತಿಯೊಂದು ಅರ್ಥಕ್ಕೂ (ಕಿ) ಎಂದು ಸೂಚಿಸಬೇಕಾಗಿಲ್ಲ. ಶಬ್ದದ ವಾಚಕವನ್ನು ಕೊಟ್ಟ ಕೂಡಲೇ 
(ಕಿ) ಎಂದು ಸೂಚಿಸಿದರೆ ಸಾಕು. 


೫೫೭೪111 
ಕಿಟ್ಟೆಲ್‌ ಅವರು ಬೇರೆ ಬೇರೆ ನಿಘಂಟುಗಳಿಂದ ಶಬ್ದಗಳನ್ನು ಆರಿಸಿಕೊಂಡು ಆ ನಿಘಂಟುಗಳ ಆಕರವನ್ನು ಸೂಚಿಸುವಂತಹ ಶಬ್ದಗಳನ್ನು 
ಸೇರಿಸಿಕೊಂಡಾಗ ಕಿಟ್ಟೆಲ್‌ ಅವರು ಯಾವ ಆಕರವನ್ನು ಸೂಚಿಸುತ್ತಾರೋ ಅದೇ ಆಕರವನ್ನು ಸೂಚಿಸಲಾಗುವುದು. ಪ್ರಯೋಗಗಳನ್ನು 
ಉದ್ಧರಿಸುವಾಗ ಯಾವುದಾದರೂ ಪ್ರಯೋಗದಲ್ಲಿ ಸ್ಪಷ್ಟವಾಗಿ ಒಂದೆರಡು ಅಕ್ಷರಗಳು ಬಿಟ್ಟುಹೋಗಿವೆ ಎಂದು ಮನವರಿಕೆಯಾದಾಗ 
ಅಂತಹ ಸಂದರ್ಭದಲ್ಲಿ ಬಿಟ್ಟು ಹೋಗಿರುವ ಅಕ್ಷರವನ್ನಾಗಲಿ, ಅಕ್ಷರಗಳನ್ನಾಗಲಿ £3 ಕಂಸದಲ್ಲಿ ಸೂಚಿಸುವುದಕ್ಕೆ ಬದಲಾಗಿ ಅಕ್ಷರ 


ಅಥವಾ ಅಕ್ಷರಗಳು ಬಿಟ್ಟು ಹೋಗಿರುವ ಪದವನ್ನೇ 83ಕಂಸದಲ್ಲಿ ಸೂಚಿಸಲಾಗುವುದು. ಉದಾಹರಣೆಗೆ- ದರ್ಪ£ಣ3 ಇದಕ್ಕೆ ಬದಲಾಗಿ 
ಔದರ್ಪಣತ3ಎಂದು ಸೂಚಿಸಲಾಗುವುದು. 


ಸಂಸ್ಕೃತಶಬ್ದಗಳಿಗೆ ಪ್ರಾಚೀನ ಕಾವ್ಯಪ್ರಯೋಗಗಳು ಸಿಕ್ಕಿದಲ್ಲಿ ನಿಘಂಟುಗಳನ್ನು ಉದ್ದರಿಸಬೇಕಾದ ಅವಶ್ಶಕತೆಯಿಲ್ಲ. 


ಹಸ್ತಪ್ರತಿಯಿಂದ ಶಬ್ದಸಂಗ್ರಹ ಮಾಡಿರುವ ರಗಳೆಗಳು, ವಚನಗಳು, ಕಾವ್ಮಗಳು ಮುಂತಾದವುಗಳಿಗೆ ಮುದ್ರಿತ 
ಸಂಸ್ಕರಣಗಳಿಂದ ಆಕರವನ್ನು ಸೂಚಿಸುವಲ್ಲಿ ಸಂಪಾದಕರ ಅಥವಾ ಸಂಸ್ಥೆಗಳ ಹೆಸರಿನ ಮೊದಲ ಅಕ್ಷರವನ್ನು ಆಕರದ ಜೊತೆಯಲ್ಲಿ 
ಸೂಚಿಸತಕ್ಕುದು. ಉದಾ: (ಇಹರ. ದೇ); (ಚನ್ನವ. ಕ). 


ಸಂಸ್ಕ ತದಲ್ಲಿ ವ್ಮಂಜನಾಂತ ಮತ್ತು ಸ್ವರಾಂತ ಶಬ್ದಗಳಿಗೆ ಬೇರೆ ಬೇರೆ ಅರ್ಥಗಳಿದ್ದರೂ ಅವೆರಡರ ನಿಷ್ಪತ್ತಿ ಒಂದೇ ಆಗಿದ್ದ ಪಕ್ಷದಲ್ಲಿ 
ಅವನ್ನು ಒಂದೇ ಉಲ್ಲೇಖದ ಕೆಳಗೆ ವಿವೇಚಿಸಿ ನಿಷ್ಟತ್ತಿಯಲ್ಲಿ ಎರಡು ರೂಪಗಳನ್ನೂ ತೋರಿಸಬೇಕು. ಉದಾ. ಕಕುಭ [ಸಂ. ಕಕುಭ್‌, ಕಕುಭ] 


ತದ್ಭವ ಶಬ್ದಗಳಿಗೆ ನಿಷ್ಪತ್ತಿಯನ್ನು ಸೂಚಿಸುವಲ್ಲಿ ಮೂಲ ಸಂಸ್ಕೃತ ಶಬ್ದರೂಪ ಸಂಸ್ಕೃತ ನಿಘಂಟುಗಳಲ್ಲಿ ಸಿಕ್ಕದಿದ್ದಾಗ ನಿಷ್ಟತ್ತಿಯಲ್ಲಿ 
"*' ಚಿಹ್ನೆಯೊಂದಿಗೆ ಸೂಚಿಸಬೇಕು. ಉದಾ: ಕಂಚಳಿಗೆ * ಸಂ. ಕಾಂಸ್ಕೃತಾಲಿಕಾ. 


ಛಂದಸ್ಸಿನ ನಿಯಮದಂತೆ ಷಟ್ಟದಿಯ ೩ ಮತ್ತು ೬ನೆಯ ಪಾದಗಳ ಕೊನೆಯ ಅಕ್ಷರ ನಿಯತ ದೀರ್ಫಾಕ್ಷರಗಳು. ಆದ್ದರಿಂದ 
ಪ್ರಯೋಗದಲ್ಲಿ ಇವನ್ನು ದೀರ್ಫಾಕ್ಸರರೂಪದಲ್ಲೇ ಬರೆದು ತೋರಿಸಬೇಕಾದ ಅವಶ್ಮಕತೆಯಿಲ್ಲ. 


ಕನ್ನಡ ಕಾವ್ಯಗಳಲ್ಲಿ €" 'ಬ್ಬವಿಲ್ಲದ, ಸಂಸ್ಕೃತನಿಘಂಟುಗಳಲ್ಲಿ ದೊರೆಯದ, ಕೇವಲ ಶಾಸ್ತ್ರಗ್ರಂಥಗಳಲ್ಲಿ ದೊರಕುವ ತೀರ 
ಪಾರಿಭಾಷಿಕಶಬ್ದಗಳನ್ನು ೬. ಫಿಂಟಿನಲ್ಲಿ ಕೊಡಬೇಕಾಗಿಲ್ಲ. 


ತದ್ಭವಶಬ್ದಗಳಿಗೆ ನಿಷ್ಪತ್ತಿಯನ್ನು ಸೂಚಿಸುವಾಗ ಅವಕ್ಕೆ ಸದೃಶರೂಪಗಳು ಇತರ ದ್ರಾವಿಡಭಾಷೆಗಳಲ್ಲಿ ಸಿಕ್ಕಿದರೆ ಕೊಡಬೇಕು. 


ಯಾವುದಾದರೂ ಒಂದು ಶಬ್ದದ ಮೂಲರೂಪಕ್ಕೆ ಪ್ರಯೋಗ ಸಿಕ್ಕದಿದ್ದರೆ ಅಂತಹ ಸಂದರ್ಭದಲ್ಲಿ ಪ್ರಯೋಗ ಸಿಕ್ಕಿರುವ, ಮೂಲ 
ರೂಪಕ್ಕೆ ಸಮಾಪವಾಗಿರುವ ರೂಪವನ್ನೇ ಮುಖ್ಕೋಲ್ಲೇಖವಾಗಿ ತೆಗೆದುಕೊಂಡು ಅದರ ಜೊತೆಗೆ ಉಳಿದವನ್ನು ಪರ್ಯಾಯ 
ರೂಪಗಳಾಗಿ ಕೊಡಬೇಕು. 


"ತವಕಕಾರ್ತಿ' ಎಂಬ ಶಬ್ದವಿದ್ದು, "ತವಕಕಾಅ' ಎಂಬ ಶಬ್ದಕ್ಕೆ ಪ್ರಯೋಗಗಳು ಸಿಗದಿದ್ದರೂ ಆ ರೂಪವನ್ನು ಇರಿಸಿಕೊಳ್ಳಲಾಗಿದೆ. ಈ 
ಬಗ್ಗೆ ಚರ್ಚೆ ನಡೆದು ನಮಗೆ ಆ ರೂಪಕ್ಕೆ ಪ್ರಯೋಗಗಳು ಸಿಗದೆ ಇದ್ದರೂ, ಕಿಟ್ಟೆಲ್‌ ಅವರು ಅದನ್ನು ಉಲ್ಲೇಖ ಮಾಡಿರದಿದ್ದರೂ ಅಂಥ 
ರೂಪವನ್ನು ಇಟ್ಟುಕೊಂಡು ಸ್ತ್ರೀವಾಚಕ ರೂಪವನ್ನು "“ಪರಾ' ಎಂದು ಉಳಿಸಿಕೊಳ್ಳಬೇಕೆಂದೂ ಇಲ್ಲದಿದ್ದರೆ ನಿಷ್ಪತ್ತಿ 
ಕೊಡುವಾಗ 'ತವಕಕಾಜ' ರೂಪಕ್ಕೆ ಶೂನ್ಯ (೦)ವನ್ನು ತೋರಿಸಬೇಕಾಗುತ್ತದೆಂದೂ ಭಾವಿಸಿ ಮುಂದೆ ಇಂಥ ಶಬ್ದಗಳು ಬಂದಾಗ 
ಇದೇ ಕ್ರಮವನ್ನು ಅನುಸರಿಸಬೇಕೆಂದು ಆ ಬಗ್ಗೆ ಒಂದು ನಿರ್ಣಯವನ್ನು ಮಾಡಲಾಯಿತು. 


೫೫1 


ನಿಯಮಾವಳಿಗಳಲ್ಲಾಗಿರುವ ಕೆಲವು ಬದಲಾವಣೆಗಳು 


ಈ ನಿಘಂಟುರಚನೆಯಲ್ಲಿ ಅನುಸರಿಸಿರುವ ವಿಧಿ, ವಿಧಾನಗಳನ್ನೂ ಹಾಗೂ ನಿಯಮಗಳನ್ನೂ ಈ ಹಿಂದೆ ತಿಳಿಸಲಾಗಿದೆ. ಅದರಂತೆಯೇ 
ಮೊದಲನೆಯ ಸಂಪುಟವನ್ನು ಸಿದ್ಧಪಡಿಸಲಾಗಿದೆ. ಮುಂದಿನ ಸಂಪುಟಗಳನ್ನು ಸಿದ್ಧಪಡಿಸುವಾಗ ಮತ್ತು ನಿಘಂಟು ಸಂಪಾದಕ ಸಮಿತಿ 
ಕರಡುಪ್ರತಿಗಳನ್ನು ಚರ್ಚಿಸುವಾಗ ಮಾಡಿದ ಸೂಕ್ತವೆನಿಸುವ ಕೆಲವು ತಿದ್ದುಪಡಿಗಳಿಂದ ಹಿಂದಿನ ನಿಯಮಾವಳಿಗಳಲ್ಲಿ ಅಲ್ಪ ಸ್ವಲ್ಪ 
ಬದಲಾವಣೆಗಳು ಅನಿವಾರ್ಯವಾಗಿ ಆಗಿವೆ. ಇಂತಹ ಬದಲಾವಣೆಗಳು ಸಂದರ್ಭೋಚಿತವಾಗಿ ಆಗಿವೆಯೇ ಹೊರತು ಮೊದಲು ಮಾಡಿದ್ದ 
ನಿಯಮಾವಳಿಗಳು ತಪ್ಪೆಂದು ಭಾವಿಸುವುದಕ್ಕೆ ಎಡೆಯಿಲ್ಲ. ಈ ಬದಲಾವಣೆಗಳಲ್ಲಿ ಮುಖ್ಯವಾದ ಕೆಲವನ್ನು ಸ್ಥೂಲವಾಗಿ ಈ ಕೆಳಗೆ 
ವಿವರಿಸಲಾಗಿದೆ. 


ಮೊದಲ ಸಂಪುಟದ ನಿಯಮಾವಳಿಗಳಲ್ಲಿ ""ಅಗಡುಮಾಡು, ಅಗ್ಗಳಮಾಡು ಎಂಬಂತಹ ಸುಲಭಕ್ರಿಯಾಸಮಾಸಗಳನ್ನು ಈ ನಿಘಂಟಿನಲ್ಲಿ 
ಮುಖ್ಕೋಲ್ಲೇಖಗಳಾಗಿಯೇ ಕೊಟ್ಟಿದೆ '' ಎಂದು ಸೂಚಿಸಿದೆ. ಆದರೆ ಮುಂದಿನ ಸಂಪುಟಗಳಲ್ಲಿ "ಆಗು', "ಮಾಡು' ಎಂಬಿವು ಸೇರಿದ 
ಶಬ್ದರೂಪಗಳಲ್ಲಿ ವಿಶೇಷಾರ್ಥಗಳು ಕಂಡುಬಾರದಿರುವುದರಿಂದ ಆ ಶಬ್ದಗಳನ್ನು ಅವುಗಳಿಗೆ ಸಂಬಂಧಿಸಿದ ಮುಖ್ಯಶಬ್ದದ ಕೆಳಗೇ 
ಪದಸಮುಚ್ಚಯಗಳ ಸ್ಥಾನದಲ್ಲಿ ಕೊಡಲಾಗಿದೆ. ಉದಾಹರಣೆಗೆ :- 'ತಡವಾಗು', “ತಡಮಾಡು' ಎಂಬಿವುಗಳನ್ನು “ತಡ' ಎಂಬ 
ಮುಖ್ಕೋಲ್ಲೇಖದ ಕೆಳಗೆ ಪದಸಮುಚ್ಚಯಗಳಾಗಿ ಕೊಟ್ಟಿದೆ. 


“ಒಂದೇ ಅರ್ಥದ ಹಲವಾರು ಶಬ್ದಗಳು ಸಮಾಸದ ಪೂರ್ವೋತ್ತರಪದಗಳಾಗಿ ಸೇರಿ ಆದ ಸಂಸ್ಕೃತಶಬ್ದಗಳು ಕನ್ನಡಕಾವ್ಮಗಳಲ್ಲಿ 
ವಿಪುಲವಾಗಿ ಸಿಕ್ಕುತ್ತವೆ. ಆದರೆ ಅವನ್ನೆಲ್ಲಾ ಈ ನಿಘಂಟಿನಲ್ಲಿ ಕೊಟ್ಟಿಲ್ಲ'' ಎಂದು ಮೊದಲನೆಯ ಸಂಪುಟದ ನಿಯಮಾವಳಿಗಳಲ್ಲಿ ಹೇಳಿದೆ. 


ಉದಾಹರಣೆಗೆ ;- ""ಭೂಕಾಂತ, ಭೂಧವ, ಭೂಪತಿ, ಭೂರಮಣ; ರಾಜಕುಮಾರ, ರಾಜಪುತ್ರ, ರಾಜಸುತ, ರಾಜಕುಮಾರಿ, 
ರಾಜಪುತ್ರಿ, ರಾಜಸುತೆ'' ಎಂಬ ಶಬ್ದಗಳನ್ನು ಸೂಚಿಸಿದೆ. ಆದರೆ ಮುಂದಿನ ಸಂಪುಟಗಳಲ್ಲಿ ಓದುಗರ ಸೌಕರ್ಯಕ್ಕಾಗಿ, ಪ್ರಾಚೀನಕಾವ್ಮಗಳ 
ಪ್ರಯೋಗಗಳ ಪ್ರಚುರತೆಯನ್ನು ಗಮನಿಸಿ, ಅನಿವಾರ್ಯವಾಗಿ ಭೂಕಾಂತ, ಭೂಧವ, ಭೂಪತಿ ಎಂಬ ಕೆಲವು ಸಮಾಸಶಬ್ದಗಳನ್ನು 
ಮುಖ್ಕೋಲ್ಲೇಖಗಳಾಗಿ ಕೊಟ್ಟಿದೆ. 


""ಗುಣವಾಚಕಗಳೆಲ್ಲ ನಾಮವಾಚಕಗಳ ಪ್ರಭೇದಗಳಾದುದರಿಂದ ಗುಣವಾಚಕಗಳಿಗೆ ಉದಾಹರಣೆಗಳಾಗಿ ಕೊಡುವ 
ಪ್ರಯೋಗಗಳನ್ನು ಸಂದರ್ಭಕ್ಕೆ ತಕ್ಕಂತೆ (ವಿಶೇಷ್ಯಗಳ ಲಿಂಗವಚನಾದಿಗಳಿಗನುಸಾರವಾಗಿ) ಅವುಗಳಿಗೆ ಕೊಟ್ಟಿರುವ ಅರ್ಥಗಳೊಂದಿಗೆ 
ಹೊಂದಿಸಿಕೊಳ್ಳಬೇಕು'' ಎಂದು ಮೊದಲನೆಯ ಸಂಪುಟದ ನಿಯಮಾವಳಿಯಲ್ಲಿ ಹೇಳಿದೆ. ಮುಂದಿನ ಸಂಪುಟಗಳಲ್ಲಿ, ಹೆಚ್ಚಿನ ಸ್ಪಷ್ಟತೆಗಾಗಿ 
ಪ್ರಯೋಗಗಳ ಸಂದರ್ಭಾನುಸಾರವಾಗಿ ಲಿಂಗಾನುಸಾರವಾದ ಅರ್ಥವನ್ನು ಕೊಟ್ಟಿದೆ. ಉದಾಹರಣೆಗೆ :- ಪ್ರೇರಿತ (ಗು). 
೧. ಉತ್ತೇಜನಗೊಂಡ; ಪ್ರಚೋದನೆಗೊಳಗಾದ. (ನಾ). ೨. ಪ್ರಚೋದಿತವಾದುದು; ಹುರುಪುಗೊಂಡುದು. ೩. ಪ್ರಚೋದನೆಗೊಂಡ 
ವ್ಯಕ್ತಿ; ಹುರುಪುಗೊಂಡ ವ್ಯಕ್ತಿ. 


ರ? 


"ವಿತ್ತು, ವೆಟ್ಟ, ವೆಳೆ' ಮುಂತಾದ ವಕಾರಾದಿಯಾದ ಪೂರ್ವದ ಹಳಗನ್ನಡ ರೂಪಗಳನ್ನು "ಬಿತ್ತು, ಬೆಟ್ಟ, ಬೆಳೆ' ಮುಂತಾದ 
ಬಕಾರಾದಿಯಾದ ಹಳೆಗನ್ನಡ ರೂಪಗಳ ಕೆಳಗೆ ಕೊಟ್ಟು ವಿವರಿಸಿದೆ ಎಂದು ಮೊದಲ ಸಂಪುಟದ ನಿಯಮಾವಳಿಯಲ್ಲಿ ಹೇಳಿರುವುದನ್ನೇ 
ಮುಂದಿನ ಸಂಪುಟಗಳಲ್ಲಿಯೂ ಅನುಸರಿಸಿದೆ. 


ಇಂತಹ ವಕಾರಾದಿಯಾದ ಶಬ್ದರೂಪಗಳಿಗೆ ಹೆಚ್ಚುಮಟ್ಟಿಗೆ ಶಾಸನಪ್ರಯೋಗಗಳು ಇವೆ. ಪ್ರಾಚೀನ ಕಾವ್ಮಪ್ರಯೋಗಗಳು ಸಿಕ್ಕಿರುವ 
ಸಂದರ್ಭದಲ್ಲಿ ಮಾತ್ರ ಈ ವಕಾರಾದಿಯಾದ ಶಬ್ದರೂಪಗಳನ್ನು ಮುಖ್ಕೋಲ್ಲೇಖಗಳಾಗಿ ಮಾಡಿ ಬಕಾರಾದಿಯಾದ ರೂಪಗಳನ್ನು 
ಪರ್ಯಾಯಪದಗಳಾಗಿ ತೋರಿಸಿದೆ. ಉದಾಹರಣೆಗೆ :- "ವಯಲ್‌', ಬಯಲ್‌; "ವರ್‌', ಬರ್‌. 


ಮೊದಲನೆಯ ಎರಡನೆಯ ಸಂಪುಟಗಳಲ್ಲಿ ಶಕಟರೇಫಾಂತವಾಗಿ ಬರುವ ಕೆಲವು ಧಾತುರೂಪಗಳಲ್ಲಿ ವೃಂಜನಾಂತ ರೂಪಗಳನ್ನು 
ಮುಖ್ಕೋಲ್ಲೇಖಗಳನ್ನಾಗಿ ಕೊಟ್ಟು ಸ್ವರಾಂತರೂಪಗಳನ್ನು ಪರ್ಯಾಯಪದಗಳನ್ನಾಗಿ ಕಾಣಿಸಿದೆ. ಉದಾಹರಣೆಗೆ :- ಏಯ್‌, ಏಲು; 
ಕಾಮ್‌, ಕಾಯಿ. 


ಶಬ್ದಮಣಿದರ್ಪಣದ ಧಾತುಪಾಠದಲ್ಲಿ ಶಕಟರೇಫಾಂತವಾದ ಶಬ್ದಗಳು ಸ್ವರಾಂತದಲ್ಲಿಯೇ ಇದ್ದು, . ಜ್ಞಾತಿಶಬ್ದಗಳೂ 
ಸಾಮಾನ್ಯವಾಗಿ ಸ್ವರಾಂತದಲ್ಲಿಯೇ ಸಿಕ್ಕಿರುವ ಆಧಾರದ ಮೇಲೆ ಮೂರನೆಯ ಸಂಪುಟದಿಂದೀಚೆಗೆ ಶಕಟರೇಫ ಸ್ವರಾಂತ ಧಾತುಗಳನ್ನು 
ಮುಖ್ಕೋಲ್ಲೇಖಗಳನ್ನಾಗಿ ಮಾಡಿ ವೃಂಜನಾಂತಧಾತುಗಳನ್ನು ಪರ್ಯಾಯಪದಗಳಾಗಿ ಕೊಟ್ಟಿದೆ. ಉದಾಹರಣೆಗೆ :- ತೋಜು, ತೋಯ್‌; 
ಬೀಟು, ಬೀಯ್‌. 


XXX 


ಮೊದಲನೆಯ ಸಂಪುಟದಲ್ಲಿ ಸಂಧಿಕಾರ್ಯವಾಗದಿರುವ ಕೆಲವು ಶಬ್ದರೂಪಗಳನ್ನು ಮುಖ್ಕೋಲ್ಲೇಖಗಳನ್ನಾಗಿ ಕೊಟ್ಟು 
ಸಂಧಿಯಾಗಿರುವ ಶಬ್ದರೂಪಗಳನ್ನು ಪರ್ಯಾಯಪದಗಳನ್ನಾಗಿ ಕಾಣಿಸಿದೆ. ಉದಾಹರಣೆಗೆ:- ಅಂಬುಕಂಡಿ, ಅಂಬುಗಂಡಿ; 
ಅಂಕಕಾಜ, ಅಂಕಗಾಲ. 


ಮುಂದಿನ ಸಂಪುಟಗಳಲ್ಲಿ ಸಂಧಿಯಾದ ಶಬ್ದರೂಪಗಳನ್ನು ಮುಖ್ಕೋಲ್ಲೇಖಗಳನ್ನಾಗಿ ಮಾಡಿ ಸಂಧಿಯಾಗದಿರುವ ರೂಪಗಳನ್ನು 
ಪರ್ಯಾಯಪದಗಳನ್ನಾಗಿ ಕೊಟ್ಟಿದೆ: ಉದಾಹರಣೆಗೆ:- ಕಲಿಗಾಲ, ಕಲಿಕಾಲ. " - ಕಾಜ' ಮುಂತಾದ ಪ್ರತ್ಮಯಗಳು ಸೇರಿದ ರೂಪಗಳಿಗೂ 
ಸಹ ಇದೇ ನಿಯಮವು ಅನ್ವಯವಾಗಿದೆ. ಉದಾಹರಣೆಗೆ:- ಗನ್ನಗಾಜ, ಗನ್ನಕಾಜ. ` 


ಮೊದಲ ನಾಲ್ಕು ಸಂಪುಟಗಳಲ್ಲಿ ದ್ವಿತ್ವಸಹಿತವಾದ ಹಾಗೂ ದ್ವಿತ್ವರಹಿತವಾದ, ತುಕಾರಾಂತವಾದ ಕೆಲವು ಶಬ್ದಗಳಲ್ಲಿ ದ್ವಿತ್ವ 
ಸಹಿತವಾದುವನ್ನು ಮುಖ್ಕೋಲ್ಲೇಖಗಳನ್ನಾಗಿ ಮಾಡಿ ದ್ವಿತ್ವರಹಿತವಾದುವನ್ನು ಪರ್ಯಾಯರೂಪಗಳಾಗಿ ಕಾಣಿಸಿದೆ. 
ಉದಾಹರಣೆಗೆ :- ಒಳ್ಳಿತ್ತು, ಒಳ್ಳಿತು; ತಣ್ಣಿತ್ತು, ತಣ್ಣಿತು; ತೆಳ್ಳಿತ್ತು, ತೆಳ್ಳಿತು. 


ನಾಲ್ಕನೆಯ ಸಂಪುಟದ "ದಿಮ್ಮಿತು' ಎಂಬ ಶಬ್ದದ ಚರ್ಚೆಯಲ್ಲಿ ದ್ವಿತ್ವವಿರುವ ತುಕಾರಾಂತ ರೂಪಗಳು ವಿಕಲ್ಪದಿಂದ 
ಉಂಟಾಗುತ್ತವೆ ಎಂಬ ಶಬ್ದಮಣಿದರ್ಪಣದ ೭೭ನೆಯ ಸೂತ್ರಾನುಸಾರವಾಗಿ ದ್ವಿತ್ವರಹಿತಶಬ್ದರೂಪಗಳನ್ನು ಮುಖ್ಕೋಲ್ಲೇಖಗಳನ್ನಾಗಿ 
ಮಾಡಬೇಕೆಂದು ತೀರ್ಮಾನಿಸಲಾಗಿದೆ. ಉದಾಹರಣೆಗೆ:- ದಿಮ್ಮಿತು, ದಿಮ್ಮಿತ್ತು; ದೊಡ್ಡಿತು, ದೊಡ್ಡಿತ್ತು; ಮೆಲ್ಲಿತು, ಮೆಲ್ಲಿತ್ತು. 


ಎಡ್‌ 


ಮೊದಲನೆಯ ಸಂಪುಟದಲ್ಲಿ "ಅಲೆಪು', "ಅಲಪು' ಎಂಬಂತಹ "-ಪು' ಸೇರಿದ ರೂಪಗಳಲ್ಲಿ "ಅಲೆಪು' ಎಂಬಂತಹ ಎಕಾರಸಹಿತವಾದ 
ಶಬ್ದಗಳನ್ನು ಮುಖ್ಕೋಲ್ಲೇಖಗಳನ್ನಾಗಿ ಕೊಟ್ಟು "ಅಲಪು' ಎಂಬಂತಹ ಅಕಾರಸಹಿತವಾದ ಶಬ್ದಗಳನ್ನು ಪರ್ಯಾಯರೂಪಗಳನ್ನಾಗಿ 
ಕಾಣಿಸಿದೆ. 


ಮುಂದಿನ ಸಂಪುಟಿಗಳಲ್ಲಿ, ಎಕಾರಾಂತವಾದ ಧಾತುಗಳಿಗೆ "- ಪು' ಸೇರಿದ ಶಬ್ದರೂಪಗಳಲ್ಲಿ ಎಕಾರಾಂತವು ಲೋಪವಾಗಿ 
ಅಕಾರವಾಗುತ್ತದೆಯಾದ್ದರಿಂದ ಅಂತಹವುಗಳನ್ನು ಮುಖ್ಕೋಲ್ಲೇಖಗಳಾಗಿ ಕೊಡಬೇಕೆಂದು ತೀರ್ಮಾನವಾಗಿ ಮುಂದಕ್ಕೆ ಆ 
ಕ್ರಮವನ್ನೇ ಅನುಸರಿಸಿದೆ. ಉದಾಹರಣೆಗೆ :- ತೆಜಪು, ತೆಜ್‌ಪು; ಪದಪು, ಪದೆಪು; ಪರಪು, ಪರೆಪು. 


“ಕರಿ, ಕರಿದು, ಕರಿಯ, ಕರೆ, ಕಾರ್‌, ಕರು; ಬಿಳಿ, ಬಿಳಿದು, ಬಿಳಿಯ, ಬೆಳ್‌, ಬೆಳು ಮುಂತಾದ ಗುಣವಾಚಕರೂಪಗಳಲ್ಲಿ ಕರಿದು, 
ಬಿಳಿದು ಎಂಬ ರೂಪಗಳನ್ನು ವ್ಮಾಕರಣಕಾರರು ಮೂಲರೂಪವೆಂದು ಅಂಗೀಕರಿಸಿದ್ದಾರೆ. ಈ ರೂಪಗಳನ್ನು ಮುಖ್ಯ 
ಉಲ್ಲೇಖಗಳಾಗಿ ಪರಿಗಣಿಸಿ ಅವುಗಳ ಕೆಳಗೆ ಉಳಿದ ರೂಪಗಳನ್ನು ತೋರಿಸಿದೆ. ಕರಿ, ಬಳಿ ಮುಂತಾದ ರೂಪಗಳನ್ನು ಪ್ರತ್ಮೇಕ 
ಉಲ್ಲೇಖಗಳಾಗಿ ಕೊಟ್ಟು ಅರ್ಥೊದಾಹರಣೆಗಳಿಗೆ "ಕರಿದು' ನೋ. "ಬಿಳಿದು' ನೋ. ಎಂದು ಮುಂತಾಗಿ ಸೂಚಿಸಿದೆ'' ಎಂಬುದಾಗಿ 
ಮೊದಲನೆಯ ಸಂಪುಟದಲ್ಲಿ ಹೇಳಿದೆ. ' 


ಈ ಕ್ರಮವನ್ನು ಅನುಸರಿಸುವಲ್ಲಿ ಕೆಲವು ವೃತ್ಕಾಸಗಳು ತಲೆದೋರಿ, ಕಾರ್‌, ಬೆಳ್‌, ಬೆಳು ಇತ್ಕಾದಿ ರೂಪಗಳು "ಕರಿದು', "ಬಿಳಿದು' 
ಮುಂತಾದ ಗುಣವಾಚಕ ಅಥವಾ ನಾಮವಾಚಕ ಶಬ್ದಗಳಿಗೆ ಸಮಾಸದಲ್ಲಿ ಪೂರ್ವರೂಪಗಳಾಗಿ ಆದೇಶವಾಗಿ ಬರುವಂತಹ 
ರೂಪಗಳಾದುದುರಿಂದ, ಮುಖಶಬ್ಬದ ಪರ್ಯಾಯರೂಪಗಳಲ್ಲವೆಂದು ಪರಿಗಣಿಸಿ ಅವುಗಳಿಗೆ ಪ್ರತ್ಮೇಕ ಉಲ್ಲೇಖಗಳನ್ನು ಕೊಟ್ಟು 
ಮೂಲಶಬ್ದಗಳಿಂದ ನಿಷ್ಪತ್ತಿಯನ್ನು ಸೂಚಿಸಲಾಗಿದೆ. ಉದಾಹರಣೆಗೆ:- ಕಾರ್‌ (ನಾ). ಸಮಾಸದಲ್ಲಿ “ಕರಿದು' ಎಂಬುದಕ್ಕೆ ಬರುವ 
ಆದೇಶ. [ಆ ಕರಿದು] i 


ಮುಂದಿನ ಸಂಪುಟಗಳಲ್ಲಿ ಇಂತಹ ಆದೇಶ ರೂಪಗಳು ಗುಣವಾಚಕ, ನಾಮವಾಚಕ ಶಬ್ದಗಳಿಗೆ ಸಮಾಸದಲ್ಲಿ ಅದೇಶಗಳಾಗಿ ಬರುವ 
ರೂಪಗಳಷ್ಟೇ ಅಲ್ಲದೆ, ಇವೇ ನಾಮವಾಚಕ, ಗುಣವಾಚಕ ಶಬ್ದಗಳಲ್ಲವೆಂಬ ಕಾರಣದಿಂದ ದುಂಡುಕಂಸದಲ್ಲಿ (ನಾ). (ಗು). ಎಂದು 
ನಿರ್ದೇಶಿತವಾಗುತ್ತಿದ್ದುವನ್ನು (ಸಪೂರೂ) (ಎಂದರೆ "ಸಮಾಸದ ಪೂರ್ವರೂಪ') ಎಂದು ಕೊಡಲಾಗಿದೆ. ಉದಾಹರಣೆಗೆ:- "ನಿಟ್‌', 
"ನಿಡಿ', "ನಿಡು'. 


ಸಂಸೃತದ ಉಪಸರ್ಗಗಳು ಸೇರಿದ ಶಬ್ದರೂಪಗಳನ್ನು ನೇರವಾಗಿ [ಸೆಂ.] ಎಂದು ನಿರ್ದೇಶಿಸಿದ್ದು, ಉಪಸರ್ಗಗಳನ್ನು 
ಉಲ್ಲೇಖಗಳಾಗಿ ಕೊಟ್ಟಿಲ್ಲ. ಆದರೆ ಕೆಲವೊಮ್ಮೆ ಮಾತ್ರ ಇಂತಹ ಉಪಸರ್ಗಗಳು ದೇಶ್ಶಶಬ್ದಗಳೊಡನೆ ಸೇರಿ ಬಂದಾಗ, ಅವುಗಳನ್ನು 
ಬಿಡಿಸಿ ತೋರಿಸುವುದಕ್ಕಾಗಿ, ಅವುಗಳ ಉಲ್ಲೇಖವನ್ನು ಕೊಡಲಾಗಿದೆ. ಉದಾಹರಣೆಗೆ:- "ದುರ್‌'-. ದುರ್ನಡತೆ [ದುರ್‌ - + ನಡತೆ]; 
ದುರ್ನಡೆ [ದುರ್‌ - 4 ನಡೈ) 


ಮೊದಲನೆಯ ಸಂಪುಟದಲ್ಲಿ ಸಮಸಂಸ್ಕೃತ ರೂಪಗಳನ್ನು ಒಟ್ಟಿಗೆ ಕೊಡಲಾಗಿದೆ. ಉದಾಹರಣೆಗೆ :- ಅನುಕರಣ, ಅನುಕರಣೆ [ಸಂ.।; 
ಅನುಕಂಪ, ಅನುಕಂಪೆ (ಸಂ. ಅನುಕಂಪಾ। 


೫೫೦1 


ಮುಂದಿನ ಸಂಪುಟಗಳಲ್ಲಿ ಅಂತ್ಮದಲ್ಲಿ ಮಾತ್ರ ಅಲ್ಪವಿಕಾರವಿರುವ ಸಮಸಂಸ್ಕೃತ ರೂಪಗಳನ್ನು, ಸಂಸ್ಕೃತ ರೂಪಗಳಂತೆಯೇ ಪ್ರತ್ಮೇಕ 
ಉಲ್ಲೇಖಗಳಾಗಿ ವಿವೇಚಿಸಲಾಗಿದೆ. ಉದಾಹರಣೆಗೆ :- ಗೋಧ [ಸಂ. ಗೋಧಾ]; ಗೋಧೆ (ಸಂ. ಗೋಧಾ] 


ದ್ವಿರುಕ್ತಿಗಳನ್ನು ಆಯಾ ಮುಖ್ಕೋಲ್ಲೇಖಗಳ ಕೆಳಗೆ ಕೊಡಲಾಗಿದೆ. ಅವುಗಳನ್ನು ಪ್ರತ್ಯೇಕ ಉಲ್ಲೇಖಗಳಾಗಿ ಕೊಟ್ಟಿಲ್ಲ. ಆದರೆ ಒಂದೇ 
ಶಬ್ದರೂಪದ ಮುಖ್ಕೋಲ್ಲೇಖಗಳು ಒಂದಕ್ಕಿಂತ ಹೆಚ್ಚಾಗಿ ಬಂದಿದ್ದರೆ, ಅವುಗಳಿಗೆ ಸಂಬಂಧಿಸಿದ ಒಂದೇ ರೂಪದ ದ್ವಿರುಕ್ತಗೆಳು 
ಬಂದಿದ್ದಲ್ಲಿ ಮುಖ್ಕೋಲ್ಲೇಖಗಳ ಸಂಖ್ಯೆಗಳಿಗೆ ಅನುಗುಣವಾದ ಸಂಖ್ಯೆಗಳನ್ನು ಅವಕ್ಕೂ ಕೊಟ್ಟು ಉಲ್ಲೇಖಿಸಿ ಮುಖ್ಕೋಲ್ಲೇಖದ 
ಶಬ್ದಕ್ಕೆ "ಪರಾ' ಎಂದು ಸೂಚಿಸಿದೆ. ಉದಾಹರಣೆ:- ತರತರ "ತರ' ಪರಾ; ತರತರ್ಕ “ತರ[' ಪರಾ. 


ಶಬ್ದಾರ್ಥಗಳಿಗೆ ಉದಾಹರಣೆಯಾಗಿ ಕೊಟ್ಟಿರುವ ಕಾವೃಪ್ರಯೋಗಗಳ ಆಕರ, ಸಂಕೇತ, ಕವಿಯ ಕಾಲಗಳನ್ನು ಮೊದಲನೆಯ 
ಸಂಪುಟದ ಸಂಕ್ಸಿಪ್ತಸೂಚಿಯಲ್ಲಿ ಸೂಚಿಸಿದೆ. ಅಲ್ಲಿ ಸೂಚಿಸಿರುವ ಕವಿಕೃತಿಕಾಲವನ್ನೇ ಅನುಸರಿಸಿ ಕಾಲಾನುಕ್ರಮದಲ್ಲಿ ಪ್ರಯೋಗಗಳನ್ನು 
ಕೊಟ್ಟಿದೆ. 


ಇತ್ತೀಚಿನ ಕಾಲದ ಹೊಸಶೋಧನೆಗಳಿಂದ ಕವಿ ಕೃತಿಗಳ ಕಾಲವಿಚಾರದಲ್ಲಿ ವೃತ್ಕಾಸಗಳು ಉಂಟಾಗಿದ್ದರೂ (ಉದಾಹರಣೆಗೆ - 
ಮೊದಲನೆಯ ನಾಗವರ್ಮನ "ಛಂದೋಂಬುಧಿ', ಶಿಶುಮಾಯಣನ "ಅಂಜನಾಚರಿತೆ', ಶಿವಕೋಟ್ಕ್ಮಾಚಾರ್ಯನ "ವಡ್ಡಾರಾಧನೆ') 
ಆರಂಭದಿಂದ ಸಂಕೇತಸೂಚಿಯಲ್ಲಿ ಕೊಟ್ಟಿರುವ ಕಾಲಕ್ರಮವನ್ನೇ ಅನುಸರಿಸಿದೆ. ಪರಿಷ್ಕರಣ ಸಂಪುಟಗಳಲ್ಲಿ ಈ ಬದಲಾದ 
ಕಾಲಕ್ರಮವನ್ನು ಅನುಸರಿಸಲಾಗುವುದು. 


ಸಂಸ್ಕೃತದ ಆಕಾರಂತ ಶಬ್ದರೂಪಗಳು ಸಾಮಾನ್ಕವಾಗಿ ಕನ್ನಡದಲ್ಲಿ ಎಕಾರಾಂತಗಳಾಗಿ ಪರಿವರ್ತನಗೊಳ್ಳುವುದರಿಂದಲೂ, ಸಂಸ್ಕೃತದ 
ದೀರ್ಫಾಂತ ಶಬ್ದರೂಪಗಳನ್ನು ಉಲ್ಲೇಖಿಸಿಲ್ಲವಾದ್ದರಿಂದಲೂ ಅಂತಹ ಶಬ್ದರೂಪಗಳ ಪ್ರಯೋಗಗಳನ್ನು ಎಕಾರಾಂತ ಶಬ್ದರೂಪಗಳಿಗೆ 
ಉದಾಹರಿಸಲಾಗಿದೆ. ಉದಾಹರಣೆಗೆ :- ಅಭಿಯೋಗವಾರ್ತೆ: ಈಗಲೀ ಎಪ್ರರಲಿ ಖಳರಭಿಯೋಗವಾರ್ತಾಶ್ರವಣ ಬಹುದುರಿತಾಗಮವು ತನಗಾವುದೋ 
(ಕುವ್ಮಾಳ. ೧೯-೫). ಆವಲೀಢೆ: ""ಹೇಳಾ, ಅವಹೇಳಾ, ಲೀಢಾ, ಅವಜ್ಞಾ, ಅವಲೀಢಾ - ಈ ೫ ಲೀಲೆ'' (ಹಲಾಯು. ೧೧೮-೬೦). 


ಶಾಸನಗಳಿಗೆ ಕಾಲವನ್ನು ಸೂಚಿಸುವಾಗ ಅವುಗಳ ಸಂಪಾದಕರು ಕೊಟ್ಟಿರುವ ಕಾಲವನ್ನೇ ಸಾಧಾರಣವಾಗಿ ಸ್ವೀಕರಿಸಿದೆ. 
ಶಕವರ್ಷದ ಕಾಲಕ್ಕೆ ೭೮ ವರ್ಷ ಸೇರಿಸಿ ಕ್ರಿಸ್ತಶಕದ ಕಾಲವನ್ನು ಸೂಚಿಸುವುದು ಕ್ರಮ. ಆದರೆ ಮುದ್ರಣವಾಗದೆ ಇರುವ, ಪ್ರಯೋಗ 
ಪಟ್ಟಿಕೆಗಳಿಂದ ತೆಗೆದುಕೊಂಡಿರುವ ಶಾಸನಪ್ರಯೋಗಗಳಲ್ಲಿ ಶಕವರ್ಷದ ಕಾಲವೇ ಇದ್ದು ಅವುಗಳನ್ನು ಹಾಗೆಯೇ ಸೂಚಿಸಿದೆ. 
(ಉದಾ - ಸೌಇಎ = South Indian Epigraphy, ಇಎ = Indian Epigraphy, ಬೊಂಕಶಾ = Bombay Kamataka 
Inscriptions). ಓದುಗರು ಅಂತಹವುಗಳಿಗೆ ೭೮ನ್ನು ಸೇರಿಸಿ ಕಾಲವನ್ನು ತಿದ್ದಿಕೊಳ್ಳಬೇಕು. 


E 3 ಇ ಕಂಸ (ಔ41(0ಗ೩! 0£೩೦£೦!) ವನ್ನು ಕಾವ್ಯಪ್ರಯೋಗಗಳಲ್ಲಿ ಮಾತ್ರ ಬಳಸಿದೆ. ಸಂಪಾದಕರು ಸಂಯೋಜಿಸಿದ ಪಾಠವನ್ನು 
ಸೂಚಿಸುವಲ್ಲಿ ಬಳಸುವ ಈ ಚಿಹ್ನೆ ಶಾಸನಪ್ರಯೋಗಗಳಿಗೆ ಅನ್ವಯವಾಗುವುದಿಲ್ಲ. 


ಮೊದಲನೆಯ ಸಂಪುಟದಲ್ಲಿ ಕಿಟ್ಟೆಲ್‌ ಅವರ ಕೋಶದಿಂದ ತೆಗೆದುಕೊಂಡ, ಪ್ರಯೋಗವಿಲ್ಲದ ಸಂಸ್ಕೃತ ಶಬ್ದಗಳಿಗೆ (8). ಎಂದು 
ನಿರ್ದೇಶಿಸಿದೆ. ಮುಂದಿನ ಸಂಪುಟಗಳಲ್ಲಿ, ಅಂತಹ ಶಬ್ದಗಳಿಗೆ ಮೂಲಆಕರ ಸಂಸ್ಕೃತಕೋಶವಾದ್ದರಿಂದ (8). ಎಂದು ನಿರ್ದೇಶಿಸುವ 
ಅಗತ್ಯವಿಲ್ಲವೆಂದು (6). ಎಂದು ನಿರ್ದೆಶಿಸಿಲ್ಲ. ಉದಾಹರಣೆಗೆ :- "ಚಕ್ರಯಾನ', “ಚಕ್ರಿಕ'. 


ಸಂಸ್ಕೃತದ ವ್ಯಂಜನಾಂತರೂಪಗಳ ಪ್ರಯೋಗಗಳನ್ನು ಸ್ವರಾಂತರೂಪಗಳಿಗೇ ಉದಾಹರಿಸಲಾಗಿದೆ. ಉದಾಹರಣೆಗೆ :- 
"ಜಗತ್‌' ಎಂಬ ಪ್ರಯೋಗವನ್ನು "ಜಗತ್ತು' ಕೆಳಗೆ ಕೊಡಲಾಗಿದೆ. 


ಸಂಸ್ಕೃತಸಮಾಸಗಳನ್ನು ನಿಷ್ಠತ್ತಿಭಾಗದಲ್ಲಿ ದುಂಡುಕಂಸಗಳೊಳಗೆ ಬಿಡಿಸಿ ತೋರಿಸಲಾಗಿದೆಯೆಂದು ಮೊದಲ ಸಂಪುಟದಲ್ಲಿ ತಿಳಿಸಿದೆ. 
ಉದಾಹರಣೆಗೆ :- ಅಂತರ್ವಾಸ (ಸಂ. (ಅಂತರ್‌ + ವಾಸ)] 


ಮುಂದಿನ ಸಂಪುಟಗಳಲ್ಲಿ (೬ ನೆಯ ಸಂಪುಟದ ಮಧ್ಮಭಾಗದಿಂದ) ಸಮಾಸದ ಪೂರ್ವ ಮತ್ತು ಉತ್ತರ ಪದಗಳೆರಡೂ ಸಂಸ್ಕೃತವೇ 
ಆಗಿರುವುದರಿಂದ ಅವನ್ನೂ [ಸಂ.]ಎಂದೇ ಸೂಚಿಸಬಹುದೆಂದು ತೀರ್ಮಾನವಾಗಿದೆ. ಉದಾಹರಣೆಗೆ: ಬಹಿರ್ದ್ವಾರ [ಸಂ.], ಬಹಿರ್ಯಾನ [ಸಂ.] 


ತದ್ಭವಶಬ್ದಗಳ ಮೂಲವನ್ನು ಹೇಳುವಾಗ "ಆ ಸಂ.' ಎಂದು ಹೇಳಿ ಮೂಲ ಸಂಸ್ಕತಶಬ್ದವನ್ನು ತೋರಿಸಿದೆ. 
ಉದಾಹರಣೆಗೆ:- ನೇಮ [< ಸಂ. ನಿಯಮ]. ಸಮಸಂಸ್ಕೃತಶಬ್ದಗಳನ್ನು "ಸಂ' ಎಂದು ಸೂಚಿಸುವುದರ ಜೊತೆಗೆ ಮೂಲ ಸಂಸ್ಕೃತಶಬ್ದವನ್ನು 
ತೋರಿಸಿದೆ. ಉದಾಹರಣೆಗೆ :- ಚರ್ಯೆ (ಸಂ. ಚರ್ಯಾ] 


ದೇಶ್ಮ ಪ್ರತ್ಮಯ ಮತ್ತು ಮೂಲ ಅವ್ಮಯ ರೂಪಗಳಿಗೆ ನಿಷ್ಪತ್ತಿಯನ್ನು ಕೊಟ್ಟಿಲ್ಲ. 
` ದೇಶ್ಶ ಮತ್ತು ಸಂಸ್ಕೃತಶಬ್ದಗಳ ನಿಷ್ಪತ್ತಿ ಸಂದೇಹಾಸ್ಪದವಾಗಿದ್ದರೆ (ದೇ.? 1; [ಸಂ.?] ಎಂದು ಸೂಚಿಸಲಾಗಿದೆ. 


೫೦೭1 


ಆದೇಶರೂಪಗಳನ್ನು ಮೂಲರೂಪದೊಡನೆ ಕೊಡದೆ ಪ್ರತ್ಮೇಕವಾಗಿ ಕೊಟ್ಟಿದ್ದರೂ ಆದೇಶರೂಪಗಳು ಸೇರಿದ ಸಮಾಸಗಳನ್ನು ಬಿಡಿಸಿ 
ಕೊಡುವಾಗ ಅವುಗಳ ಮೂಲರೂಪವನ್ನು ದುಂಡುಕಂಸದಲ್ಲಿ ನಿಷ್ಟತ್ತಿಭಾಗದಲ್ಲಿ ತೋರಿಸಿದೆ. ಉದಾಹರಣೆಗೆ :- ನಿಡುಮುಡಿ 
(ನಿಡು (ಆ ನಿಡಿದು) -- ಮುಡಿ] 


ವಿರಾಮ ಚಿಹ್ನೆಗಳು (Punctuation Marks) 
(.) ಪೂರ್ಣವಿರಾಮ (Full stop) 


ಮುಖ್ಯಉಲ್ಲೇಖಗಳ ನಾಚಕ ನಿರ್ದೇಶನವಾದ ಅನಂತರವೂ, ಅರ್ಥಚ್ಛಾಯೆಯನ್ನು ತೋರಿಸುವ ೧,೨ ಮುಂತಾದ 
ಸಂಖ್ಯೆಗಳ ಮುಂದೆಯೂ, ಅರ್ಥಪ್ರಯೋಗಗಳೇ ಮೊದಲಾದ ಎಲ್ಲ ವಿವರಗಳೂ ಮುಗಿದು ನಿ್ಛತ್ತಿಯನ್ನು ಪ್ರಾರಂಭಿಸುವ 
ಮೊದಲೂ, ಉದ್ಧರಿಸಿದ ಪ್ರಯೋಗಗಳ ಆಕರಗಳ ಸಂಕ್ಸಿಪ್ತ ಸೂಚನೆ ಮುಗಿದ ಮೇಲೆಯೂ, "ನೋ', "ಪರಾ', “ಹೋ' 
ಮುಂತಾದ ಸಂಕೇತಗಳ ಮುಂದಯೂ, ನಿಷ್ಠತ್ತಿಯಲ್ಲಿ ಸಮಾಸಗಳನ್ನು ಬಿಡಿಸಿ ತೋರಿಸಿದ ಮೇಲೆ ಜ್ಞಾತಿ ಅಥವಾ 
ಸಂವಾದಿ ಶಬ್ದಗಳನ್ನು ಕೊಡುವುದಕ್ಕೆ ಮೊದಲೂ ಪೂರ್ಣವಿರಾಮ ಚಿಹ್ನೆಯನ್ನು ಬಳಸಿದೆ. ಉದಾ- ಅಂಟರಳೆ (ನಾ). 
ಒಂದು ಜಾತಿಯ ಗಿಡ; ಅಂಟವಾಳ. ಆಂಟಿಕ್ಕು (ಕ್ರಿ). ೧. ಅಂಟಿಸು. ೨. ನಾಟಿಹಾಕು; ಕಸಿಮಾಡು (8). ೩. ಬೆಂಕಿಹಚ್ಚು 
(ಸ್ಮಾಂಡರ್‌). ಅಕ್ಕಯ್ಯ (ನಾ). ಅಕ್ಕನನ್ನು ಪ್ರೀತಿಯಿಂದ ಕರೆಯುವ ಮಾತು: ಅಕ್ಕ ಕೇಳವ್ವ, ಅಕ್ಕಯ್ಯ ನಾನೊಂದ ಕನಸ ಕಂಡೆ 
(ಮಹಾದೇ. ೧೫-೨). ಅಟ್ಟುಕುಳಿ "ಅಟ್ಟುಗುಳಿ' ನೋ. ಅಟ್ಟ (ಗು). ದಟ್ಟವಾದ; ಒತ್ತಾದ (?): "ಅಟ್ಟಾಗು' 
ಪರಾ. ಅಚ್ಚುಬೆಲ್ಲ (ನಾ). "ಉಂಡೆ ಬೆಲ್ಲ' ಹೋ. ಅಕ್ಕಾಜಿ (ನಾ).೫ 'ಅಣ್ಣಾಜಿ' "ಭಾವಾಜಿ' "ಮಾವಾಜಿ' ಇತ್ಯಾದಿ 
ಹೋ. ಅಟಮಟಿಸು (ಕ್ರಿ). (ಅಟಮಟ *- - ಇಸ್ಮು. ! ತೆಲು. ಅಟಮಟಿಂಚು] 


1]... (,) ಅಲ್ಪಎರಾಮ (Comma) 


೧. ಪ್ರಧಾನ ಶಬ್ದ ಮತ್ತು ಅದರ ಇತರ ಗೂಪಗಳನ್ನು ಒಂದೆಡೆ ಉಲ್ಲೇಖಿಸುವಾಗ ಮಧ್ಮದಲ್ಲಿ ಅಲ್ಪಏರಾಮವನ್ನು 
ಬಳಸಲಾಗಿದೆ. ಉದಾ:- ಅಕ್ಕಲ್ಲು, ಅಖಲು. ಅಂಕಕಾಅ, ಅಂಕಂಗಾಐ, ಅಂಕಗಾಲಿ. 


೨. ಸಂಕೇತಸೂಚನೆಗಳಲ್ಲಿ ಸಂಪುಟ ಭಾಗಗಳನ್ನು ಸೂಚಿಸುವ ಅಂಕಿಗಳ ಮುಂದೆ ಅಲ್ಪವಿರಾಮವನ್ನು ಬಳಸಲಾಗಿದೆ. 
ಉದಾ: - ಅಂಕೆ (ಮೈಅರಿ. ೧೯೩೮, ೧೬-೧೦; 1762). ಅಕ್ಕಯ್ಯ (ಎಕ. ೫೪, ನಾಗಮಂ. ೧೧೧-೩; 961). ಅಂಬಲಗೊಟ್ಟಗೆ (ಸಾಇಇ ಬ 


೪೪೬-೬೦; 1436). 
IM. (;) ಅರ್ಧವಿರಾಮ (50೧110010೧) 


೧... ಒಂದೇಬಗೆಯ ಅರ್ಥವಿರುವಲ್ಲಿಯೂ, ಅರ್ಥದ ಛಾಯೆ ಸ್ವಲ್ಪಮಟ್ಟಿಗೆ ಭಿನ್ನವಾಗಿರುವಾಗಲೂ ನಡುವೆ ಅರ್ಧವಿರಾಮವನ್ನು 
ಬಳಸಲಾಗಿದೆ. ಉದಾ:- ಅಗಣಿತ (ಗು). ೧. ಎಣಿಸಿಲ್ಲದ; ಲೆಕ್ಕವಿಲ್ಲದ; ಲೆಕ್ಕಕ್ಕೆ ಮಾರಿದ. ಅಕ್ಕರಗೊಟ್ಟಿ (ನಾ). 
ವಿದ್ವಾಂಸರ ಸಭೆ; ವಿದ್ವಾಂಸರೊಡನೆ ಮಾಡುವ ಚರ್ಚೆ, ಸಲ್ಲಾಪ ಮುಂತಾದವು. 


೨... ಪ್ರಯೋಗವನ್ನು ಕೊಡುವಾಗ ಒಂದು ಪ್ರಯೋಗ ಮುಗಿದು ಮತ್ತೊಂದು ಪ್ರಯೋಗ ಪ್ರಾರಂಭವಾಗುವ ಮುನ್ನ ಅವುಗಳ 
ನಡುವೆ, ಅರ್ಧವಿರಾಮವನ್ನು ಬಳಸಲಾಗಿದೆ. "ಅಕ್ಕ' ಮೊದಲಾದ ಶಬ್ದಗಳಿಗೆ ಕೊಟ್ಟಿರುವ ಉದಾಹರಣೆಗಳನ್ನು ನೋಡಿ. 


೩. ಸಂಕೇತಸೂಚನೆಗಳಲ್ಲಿ ಎಲ್ಲಾ ವಿವರಗಳು ಮುಗಿದ ಮೇಲೆ ಕಾಲನಿರ್ದೇಶಕ್ಕೆ ಮೊದಲು ಈ ಚಿಹ್ನೆಯನ್ನು ಬಳಸಲಾಗಿದೆ. 
ಉದಾ:- ಅಕಸಾಲೆವಾಳು (ನಾ). . , (ಸೌಇಇ i ೧೨೩-೨೬; 1059). 


IV. (:) ವಿವರಣವಿರಾಮ (Colon) 


ಶಬ್ದಕ್ಕೆ ಅರ್ಥವನ್ನು ಕೊಟ್ಟ ಮೇಲೆ ಪ್ರಯೋಗಗಳನ್ನು ಪ್ರಾರಂಭಿಸುವ ಮೊದಲು ವಿವರಣವಿರಾಮವನ್ನು 
ಉಪಯೋಗಿಸಲಾಗಿದೆ. ಉದಾ:- ಅಂಕಿಸ್ಮು (ಕ್ರಿ). ಬಳಿ; ಲೇಪಿಸು: ಕುಂಕುಮದೊಳ್ಳುಡಿವೆರೆದ 
ಕಮ್ಮೆಣ್ಣೆಯ ಪಂಕವನುತ್ತಮಾಂಗದೊಳು ಅಂಕಿಸಿಕೊಂಡವಳರ್ದಳು (ಕುರಾಸಾಂ. ೩೩-೯೨). ಅಕರ್ಮ (ಅ). ತೆರಿಗೆಯಿಲ್ಲದೆ: 
ಭಟ್ಟರ್ಗೀಗಟ್ಟೆ ಒಡ್ಡಲಿ ಆಪತ್ತೊನ್ಹಿ ವಿಟ್ಟಾರಕರ (ಮೈಲರಿ. ೧೯೩೭, ೧೬-೧೬; ಸು. 450). 


೫೫೦11] 


Ny, (ಆಟ । ') ಉದ್ದರಣಚಿಹ್ನೆಗಳು {Quotation marks 


ನಿಘಂಟು, ವ್ಯಾಕರಣ, ಲಕ್ಷಣಗ್ರಂಥಗಳಿಂದ ಅರ್ಥಕ್ಕೆ ಆಧಾರವನ್ನು ಸೂಚಿಸುವಾಗ ಎರಡೆರಡಿರುವ ಉದ್ದರಣಚಿಹ್ನೆಗಳನ್ನು 
ಬಳಸಲಾಗಿದೆ. ಉದಾ:-ಅಂಕ್ಕ (ನಾ). ೫. ಭಾರವನ್ನು ಎತ್ತುವುದಕ್ಕೆ ಉಪಯೋಗಿಸುವ ಹಾರೆ; ಸನ್ನೆಕೋಲು: "“ಅಂಕವೆನೆ 
ಭಾರವೆತ್ತುವದಕ್ಕುಂ'' (ಕಶರ. ೧೦). ೬. ತೊಡೆ: ""ಅಂಕಮುತ್ಸಂಗಮಕ್ಕು'' (ಮಂಗರಾ. ೯೩-೧೭). ನೋ, ಪರಾ ಇವುಗಳನ್ನು . 
ಸೂಚಿಸುವಲ್ಲಿ ಒಂದೊಂದು ಇರುವ ಉದ್ಧರಣಚಿಹ್ನೆಗಳನ್ನು ಬಳಸಲಾಗಿದೆ. ಅಂಕಕಾತಿ "ಅಂಕಕಾರ್ತಿ' ನೋ. ಅಂಕಗದ್ಯಾಣ 
(ನಾ). "ಅಂಕದೆಟ್‌', "ಅಂಕವಣ', 'ಅಂಕಸುಂಕ' ಪರಾ. 


Vi |] ಚೌಕಕಂಸ (Square bracket) 


ನಿಷ್ಠತ್ತಿಭಾಗವನ್ನು ಚೌಕಕಂಸದಲ್ಲಿ ತೋರಿಸಲಾಗುವುದು. ಉದಾ - ಆಂಕುರಿಸು (ಕ್ರಿ). (ಅಂಕುರ + - ಇಸ್ಬು] 
ಪ್ರಯೋಗಗಳಲ್ಲಿ ಪಾಠಾಂತರಗಳನ್ನು ಸೂಚಿಸುವಲ್ಲಿ ಚೌಕಕಂಸವನ್ನು ಬಳಸಿದೆ. ಉದಾ:- ಅಂಗಜಾವ (ನಾ). ಏನು 
ಕಾರಣ ನೀವು ಬಾಣನ ಬಾಗಿಲ ಕಾಯ್ದಿರಿ ? ಡಿಂಗರಿಗನ ಮನೆಗೆ ಅಂಗಜಾವ(ಪಾಠಾ. ಜಾಹವ, ಜಾವಹ]ಕ್ಕೆ ಹೋಗಿದ್ದರೊಳರೆ ಕೂಡಲ 
ಸಂಗಮದೇವಾ (ಬಸವ. ೭೪೨). ಶಾಸನ ಮತ್ತು ಕಾವ್ಯಗಳಿಂದ ಪ್ರಯೋಗಗಳನ್ನು ಉದ್ಧರಿಸುವಾಗ ಅವುಗಳ ಸಂಪಾದಕರು 
ಚೌಕಕಂಸವನ್ನು ಬಳಸಿದ್ದರೆ ಅವುಗಳನ್ನು ಯಥಾವತ್ತಾಗಿ ಉಳಿಸಿಕೊಳ್ಳಲಾಗಿದೆ. ಉದಾ:- ಅಗುರ್‌ (ಕ್ರಿ). ಧರೆಯೆಲ್ಲಂ 
ಪೊಗಟ್ಟನ್ತಿರೆ (ಪುರಿ]ಗೆರೆಯೊಳಗುರ್ತು ರೋಣಮಂ ಕಾದಮರೇಶ್ವರಪುರಮನೆಯ್ದಿದೋಂ . . . ಪಂಪಯ್ಮಂ (ಸೌಇಇ X1- ೩೬-೨೩; 942). 


VIL. 63 ಇಕಂಸ (Editorial bracket) 


£ 3 ಇ ಕಂಸವು ಸಂಪಾದಕರು ಸಂಯೋಜಿಸಿದ ಪಾಠವನ್ನು ಸೂಚಿಸುವಲ್ಲಿ ಬಳಸಿದೆ. ಇದನ್ನು ಸಾಮಾನ್ಯವಾಗಿ ಪ್ರಕೃತ 
ಶಬ್ದಕ್ಕೆ ಮಾತ್ರ ಉಪಯೋಗಿಸಿದೆ. ಶಾಸನಗಳಿಂದ ಪ್ರಯೋಗಗಳನ್ನು ಎತ್ತಿಕೊಂಡಾಗ ಅವುಗಳನ್ನು ತಿದ್ದಬೇಕಾದ 
ಸಂದರ್ಭಗಳಲ್ಲಿ 83 ಇ ಕಂಸವನ್ನು ಹಾಕಿದೆ. ಉದಾ:- ಅಚ್ಛವೊ £ವ?3ತ್ತಳಿಕೆ, ಆಜ್ಜವ5ವೊ3ಡೆಯ, ಅಡಗುಶೇ£ಸೇ3ಕ. 
ಮುಖ್ಯಉಲ್ಲೇಜಕ್ಕೆ ಸಂಬಂಧಿಸಿದಂತೆ ಪ್ರಯೋಗದಲ್ಲಿ ಕ್ವಚಿತ್ತಾಗಿ ಅರ್ಥವಿವರಣೆ ಮಾಡಬೇಕಾದ ಸಂದರ್ಭದಲ್ಲಿ ೯3 
ಇ ಕಂಸವನ್ನು 'ಬಳಸಲಾಗಿದೆ. ಉದಾ: ಅಂಕ್ಕ (ನಾ). ೧೩. ಹೆಸರು: ಚೇರಮಾಂಕಂಗೆ ಬೆಸಸಿದ ಭಕ್ತ ಸತ್ಯೇಂದ್ರ ಚೋಳ ಕೃತಿ 
(ಭಾವಟಂ. ೧-೪೬). 5 ಚೇರಮಾಂಕ ಎ ಚೇರಮ ಎಂಬ ಹೆಸರುಳ್ಳವನು 3. ಅಂಕಕಾಅ (ನಾ). ೨. ಬಿರುದುಳ್ಳ ವೀರ (ಇದು 
ಬಿರುದಿನ ಭಾಗವಾಗಿ ಬರುವುದೂ ಉಂಟು): ನೆಲನದಿರೆವಂದು ತಾಗಿದ ಕಕ್ಕಲನ ತಮ್ಮನಪ್ಪ ಬಪ್ಪುವನಂಕಕಾಅನನೊಂದೆ 
ಮದಾಂಧಗಂಧಸಿಂಧುರದೊಳೋಡಿಸಿದ (ಶಂಪಭಾ. ೯-೫೨ ವ; ್ಕಬಪ್ಪುವನಂಕಕಾಅ: ಬಪ್ಪುವಂ 4 ಅಂಕಕಾಅ ಎ ಬಪ್ಪುವನೆಂಬ 
ಅಂಕಕಾಅ; ಇದನ್ನು ಬಪ್ಪುವನ 4 ಅಂಕಕಾಅ (ನ ಬಪ್ಪುವ ಎಂಬ ಒಡೆಯನ ಆಶ್ರಯದಲ್ಲಿರುವ ಅಂಕಕಾಅ) ಎಂದು 
ಬಿಡಿಸುವುದೂ ಸಾಧ್ಯ. 


VIN. ( ) ದುಂಡುಕಂಸ (Round bracket) 


ಇ ಹಸ. 


ಮುಖ್ಯಉಲ್ಲೇಖಗಳ ಶಬ್ದಜಾತಿಯನ್ನು, ಸಂಕ್ಸಿಪ್ತಗಳನ್ನು, ಆಕರಗಳನ್ನು, ಪರ್ಮಾಯಶಬ್ದಗಳ ಮೂಲರೂಪಗಳನ್ನು 
ಸೂಚಿಸುವಲ್ಲಿ ದುಂಡುಕಂಸವನ್ನು ಬಳಸಲಾಗಿದೆ. 


ಮುಖ್ಯ ಉಲ್ಲೇಖಗಳ ಶಬ್ದಜಾತಿ:- ಅಕ್ಕ (ನಾ). ಅಕ್ಕಚ್ಚಿ (ನಾ). ಅಗಲ್ಲು (ಕ್ರಿ). - ಅ (ಅ). ಅಕ್ಕುಡ್ಮ (ಗು). 
ಸಂಕ್ಷಿಪ್ತ:- ಅಗಡೀದಿಗಡೀ (ಗು). (ಉಕ). 

ಆಕರ:- ಅಕ್ಕನ ಚೌರಿ (ನಾ). ಒಂದು ಬಗೆಯ ಕಾಯಿಪಲ್ಮ ಸ್ಮಾಂಡರ್‌). 

ಪರ್ಯಾಯ ಶಬ್ದಗಳ ಮೂಲರೂಪ:- ಅಕ್ಕರೆಮಗ (ನಾ). (ಅಕ್ಕರೆ,(« ಅಟ್ಕಲ್‌,) 4 ಮಗ] 


IX. - ಕೂಡುಗೆರೆ (Hyphen) 


ಈ ಚಿಹ್ನೆ ಅಕ್ಷರ ಅಥವಾ ಅಕ್ಬರಗಳ ಹಿಂದಿದ್ದರೆ ಪ್ರತ್ಮಯವನ್ನು ಸೂಚಿಸುತ್ತದೆ; ಮುಂದಿದ್ದರೆ ಶಬ್ದದ ಆದ್ಮಂಶವನ್ನು 
ಸೂಚಿಸುತ್ತದೆ. ಉದಾ:- -ಅ್ಮ, -ಆ್ಮ, ಅಗ-. 


X.- ಅಡ್ಡಗೀಟು (Dash) 


ಈ ಚಿಹ್ನೆ ಹಿಂದೆ ಕೊಟ್ಟಿರುವ ಶಬ್ದವನ್ನು ಸೇರಿಸಿಕೊಂಡು ಓದಬೇಕೆಂಬುದನ್ನು ಸೂಚಿಸುತ್ತದೆ. ಉದಾ:-ಅಡಕೆ 
ತಾಳಿಲ, ಅಡಕೆದಾಳಿಲ (ನಾ). ಒಂದು ಬಗೆಯ ಪಲ್ಕ.,-- ತಾಳಿದ. ಇಲ್ಲಿ -- ತಾಳಿದ ಎಂಬುದರ ಹಿಂದೆ ಒಂದು 
ಬಗೆಯ ಎಂಬುದನ್ನು ಸೇರಿಸಿಕೊಂಡು, ಒಂದು ಬಗೆಯ ತಾಳಿದ ಎಂದು ಅರ್ಥಮಾಡಿಕೊಳ್ಳಬೇಕು. 


೫2೦೭1೪ 


೭. ಅಕ್ಟೆರೆಗಳ ಗಾತ್ರ 


೧೨ ಪಾಯಿಂಟ್‌ ದಪ್ಪ ಅಕ್ಷರ (12 point antic) 
೧. ನಿಘಂಟಿನಲ್ಲಿ ಬರುವ ಮುಖ್ಯ ಶಬ್ದಗಳನ್ನು ಉಲ್ಲೇಖಿಸುವಲ್ಲಿ ಈ ಅಳತೆಯ ಅಕ್ಷರಗಳನ್ನು ಬಳಸಲಾಗಿದೆ. 
೨. ಮುಖ್ಯ ಶಬ್ದದ ಜೊತೆಯಲ್ಲಿ ಕೊಟ್ಟಿರುವ ಅದರ ಇತರ ರೂಪಗಳಿಗೆ ಅರ್ಥ ಪ್ರಯೋಗಗಳನ್ನು ಕೊಡುವಾಗ ಆ 
ಒಂದೊಂದು ರೂಪಕ್ಕೂ ಈ ಅಳತೆಯ ಅಕ್ಷರವನ್ನು ಬಳಸಲಾಗಿದೆ. ಉದಾ:- ಅಕ್ಕಸಾಲೆ ಶಬ್ದದಲ್ಲಿ ಅಕಸಾಲ, 
ಅಕಸಾಲೆ, ಅಕ್ಕಸಾಲ, ಅಕ್ಕಸಾಲಿ, ಆಗಸಾಲ, ಅಗಸಾಲೆ, ಆರ್ಕಸಾಲೆ. 


೧೨ ಪಾಯಿಂಟ್‌ ಸಾದಾ ಅಕ್ಬರ (12 point Roman) 

೧. ಮುಖ್ಯಶಬ್ದಗಳಿಗೆ ಅರ್ಥಗಳನ್ನು ಕೊಡುವಾಗ ಈ ಅಳತೆಯ ಅಕ್ಷರಗಳನ್ನು ಬಳಸಿದೆ. ಉದಾ:- ಅಡಕನಗೆ (ನಾ). 
ಅದುಮಿಟ್ಟುಕೊಂಡ ನಗೆ; ಪರಿಮಿತವಾದ ನಗೆ. 

೨... ಮುಖ್ಯಶಬ್ದದ ಜೊತೆಯಲ್ಲಿ ಕೊಡುವ ಅದರ ಇತರ ರೂಪಗಳಿಗೆ ಈ ಅಳತೆಯ ಅಕ್ಷರಗಳನ್ನು ಉಪಯೋಗಿಸಿದೆ. 
ಉದಾ:- ಅಕ್ಕ, ಅಕ್ಕ, ಅಕ್ಕಳ್‌ (ನಾ). 

೩. ಒಂದು ಶಬ್ದದ ಅರ್ಥಕ್ಕೆ ಬೇರೆ ಕಡೆ ಆ ಶಬ್ದದ ಮುಖ್ಕರೂಪದ ಕೆಳಗಡೆ "ನೋಡಿ' ಎಂದು ನಿರ್ದೇಶಿಸುವಾಗ ಈ 
ಅಳತೆಯ ಅಕ್ಷರಗಳನ್ನು ಬಳಸಿದೆ. ಉದಾ:- ಅಕ್ಕಡ್ಮ "ಅಕ್ಟಡ' ನೋ. ಅಕಲು "ಅಕ್ಕಲ್ಮು' ನೋ. 

೪. ಬೇರೆ ರೀತಿ ಗೊತ್ತುಮಾಡಿಲ್ಲದ ಎಲ್ಲ ಕಡೆಗಳಿಗೂ ಈ ಅಳತೆಯ ಅಕ್ಷರಗಳನ್ನು ಬಳಸಿದೆ. ಉದಾ:- [ಜೈನ] [ವೀಶೈ) 
(ಕರಾ) (ದಕ) (ಉಕ) ನೋ. ಪರಾ. ಹೋ. (ಕ್ರಿ). (ನಾ). (ಗು). (ಪ್ರ). ಇತ್ಕಾದಿ. 

೫. ವಿಶೇಷಾಂಶಗಳನ್ನು ವಿವರಿಸುವ ಕಡೆ ೫ ಈ ಚಿಹ್ನೆಯ ಮುಂದೆ ಈ ಅಳತೆಯ ಅಕ್ಷರಗಳನ್ನು ಉಪಯೋಗಿಸಿದೆ. 


೧೦ ಪಾಯಿಂಟ್‌ ದಪ್ಪ ಅಕ್ಬರ (10 Point antic) 
೧... ನುಡಿಗಟ್ಟುಗಳನ್ನೂ ವಿಶಿಷ್ಟರೂಪಭೇದಗಳನ್ನೂ ನಿರ್ದೇಶಿಸುವಲ್ಲಿ ಈ ಅಳತೆಯ ಅಕ್ಷರಗಳನ್ನು ಉಪಯೋಗಿಸಲಾಗಿದೆ. 
ಉದಾ:- ಅಕ್ಕರ ಶಬ್ದದ ಕೆಳಗೆ ಅಕ್ಕರದ ಹೊಲಿಗೆ. ಅಟ್ಟ ಶಬ್ದದ ಕೆಳಗೆ ಅಟ್ಟಕ್ಕೇರು. 
೨. ವಿಷ್ಟತ್ತಿ ವಿಭಾಗದಲ್ಲಿ ಭಾಷೆಗಳ ಹೆಸರುಗಳನ್ನು ನಿರ್ದೇಶಿಸುವಲ್ಲಿ ಈ ಅಳತೆಯ ಅಕ್ಷರಗಳನ್ನು ಉಪಯೋಗಿಸಲಾಗಿದೆ. 
ಉದಾ:- ತಮಿ. ಮಲ. ತುಳು. ತೆಲು. ಹಿಂ. ' 


೧೦ ಪಾಯಿಂಟ್‌ ಸಾದಾ ಅಕ್ಷರ (1017010! Roman) 

೧. ಮುಖ್ಯ ಶಬ್ದಗಳಿಗೆ ಅರ್ಥಗಳನ್ನು ಕೊಟ್ಟ ಮೇಲೆ ಪ್ರಯೋಗಗಳನ್ನು ಉದ್ದರಿಸುವಾಗ ಈ ಅಳತೆಯ ಅಕ್ಷರಗಳನ್ನು 
ಉಪಯೋಗಿಸಲಾಗಿದೆ. ಉದಾ:- ಅಂಗವಟ್ಟ (ನಾ). ಆಗಳಾ ತುಂಗಸ್ತನೆಯ ಮಂಗಳಮಾದಂಗದೊಳಂಗವಟ್ಟಮಂ 
ಸಂಗಡಿಸಿದಿಂಬಟೌಯಂ (ಬಾಧಪು. ೬ - ೧೦೪ ವ). 

೨. ್ಹನಿಷ್ಟತ್ತಿವಿಭಾಗದಲ್ಲಿ ಜ್ಞಾತಿಶಬ್ದಗಳನ್ನೂ, ಆ ಶಬ್ದಗಳ ಅರ್ಥಗಳನ್ನೂ ವಿವರಿಸುವಲ್ಲಿ ಈ ಅಳತೆಯ ಅಕ್ಷರಗಳನ್ನು 
ಬಳಸಿದೆ. ಉದಾ:- ಅಕ್ಕಿ (ನಾ). [ಜೀ. < * ಅರ್ಕಿ. ॥ ತಮಿ. ಅರಿ, ಅರಿಚಿ; ಮಲ. ತುಳು. ಅರಿ; ಕೊಡ. ಅರಿ, ಅಕ್ಕಿ; ತೆಲು. ಅಕ್ಕುಳ್ಲು] 


೮ ಪಾಯಿಂಟ್‌ ಸಾದಾ ಅಕ್ಷರ (8 Point Roman) 
ಮುಖ್ಯ ಶಬ್ದಗಳಿಗೆ ಕೊಡುವ ಪ್ರಯೋಗಗಳ ಆಕರಗಳನ್ನು ಸೂಚಿಸುವಾಗ ಮತ್ತು "ಪಾಠಾಂ' ಎಂಬುದನ್ನು ಸೂಚಿಸುವಾಗ 
ಈ ಅಳತೆಯ ಅಕ್ಸರಗಳನ್ನು ಬಳಸಲಾಗಿದೆ. ಉದಾ:- ಅಂಕ್ಕ ಶಬ್ದದಲ್ಲಿ (ಶ್ರೀಪಾಲ. ೪-೧೬): (ಎಕ. ೫, ಶ್ರೀನಿವಾ. ೨೭-೨೨: 870). 
ಅನುವಿಸ್ಕು: ಮನಮನನುವಿಸಿ[ಪಾಕಾಂ. ಉಪಮಿಸ]ಲಾಅದಂತೆಯುಸಿರ್‌ ಮಿಟ್ಟಿಗೊಳಿಸುವ ಸವಿಯುಂ (ಲೀಲಾವ. ೧೦-೪೫ ವ). 


ಎನ್‌. ಬಸವಾರಾಧ್ಯ 
ಪ್ರಧಾನ ಸಂಪಾದಕ 


( ಹಿಂದಿನ ಸಂಪುಟಗಳಿಂದ ಮುಂದುವರಿದ ) 
ನಿಘಂಟಿನಲ್ಲಿ ಉದಾಹರಿಸಿರುವ ಗ್ರಂಥ, ಶಾಸನ ಮೊದಲಾದುವುಗಳ 


ಸಂಕ್ಷಿ ಪ್ತ ಸೂಚಿ 


ಡ್‌ TET [ಇ] 


೧. 


೧೨. 


೧೩. 


೧೭. 


೧೯. 


೨೦. 


೨೧. 


೨೨. 


ಆದವ.ಮು. 


ಆದಯ್ಮನೆ ವಚನಗಳು 


ಇಂಡಿಯನ್‌ ಎಪಿಗ್ರಫಿ 

ಇಮ್ಮಡಿ ಚಿಕ್ಕಭೂಪಾಲನ 
ಸಾಂಗತ್ಮ 

ಈಡೊಂದು ಹುಲಿಯೆರಡು 

ಉಮರನ ಒಸಗೆ 

ಕಥನ ಕವನಗಳು 

ಕನ್ನಡ ಗ್ರಂಥ ಸಂಪಾದನ 

ಶಾಸ್ತ್ರ 

ಕನ್ನಡ ವಿಷಯ ವಿಶ್ವಕೋಶ 

ಕನ್ನಡ ಸಂಸ್ಕೃತಿ 

ಕುಮಾರವ್ಮಾಸಭಾರತ 

(ಬಜಾರ್‌ ಎಡಿಷನ್‌) 

ಕೃಷ್ಣದೇವರಾಯ 

ಕೆಂಬಾವಿ ಬೋಗಣ್ಣನ ರಗಳೆ 

ಕೊಲ್ಲೀಪಾಕಿ ನಾಹಾತ್ಮ 

ಗದಾಯುದ್ದ ದರ್ಪಣ 

ಗಿರಿಕನ್ನಿಕೆ 

ಶ್ರೀ ಜಗದ್ಗುರು 

ಪಂಚಪೀಠಗಳ ಪರಿಚಯ 

ಜೈನ ಪರಿಭಾಷಾ ರತ್ನಕೋಶ 

ತಾತ್ಪರ್ಯ ನಿರ್ಣಯ ಟೀಕು 

ತ್ರೈಲೋಕ್ಕಚಿಂತಾಮಣಿ 

ಧನವಾಸ್ತು ನಿರ್ಣಯ 


ಪಂಚತಂತ್ರ 


ಪಂಚಾಶೀತಿ 


ಯ್ಕ 


pa ॥ ವೀರಭದ್ರಪ್ಪ ಕೊಪ್ಪಳ 


(R 
4 


ಡಾ.ಎಂ.ಎಂ.ಕಲಬುರ್ಗಿ 


ಎಂ. ಮರಿಯಪ್ಪಭಟ್ಟ 


ಕೃಷ್ಣಯ್ಯ ಮತ್ತು 
ವಾಜಪೇಯ ಗೋವಿಂದಯ್ಯ 
ತ್ರಿವಿಕ್ರಮ 

ಹರಿಹರ 

(ಸಂ॥ ಫ. ಗು. ಹಳಕಟ್ಟಿ) 
ಗುರುಮುದ್ದು ಸಂಗಮದೇವ 


ವ್ಯಾಖ್ಯಾನಕಾರ: 
ಪ್ರೊ.ಪಿ. ಸುಬ್ರಾಯಭಟ್ಟ 
ಭಾರತೀಸುತ 
ವಿರೂಪಾಕ್ಷಶಾಸ್ತ್ರಿ 


ತ.ಸು. ಶಾಮರಾಯ, 
ಹಂ.ಪ. ನಾಗರಾಜಯ್ಕ 
ಆನಂದ ತೀರ್ಥಮುನಿ 


ಮಹತ್ತದೇವಯೋಗಿ 


ದುರ್ಗಸಿಂಹ (ಸಂ॥ ಎನ್‌. 


ಅನಂತರಂಗಾಚಾರ್‌) 
7 


ಸು. ೧೧೬೦ 


೧೯೭೮ 


೧೯೭೨ 


೧೯೭೫ 


ಮ ನಾ 


ಇತರ ವಿಷಯಗಳು 
ಶ್ರೀ ಮುರುಘಾಮಠ, ಧಾರವಾಡ. 


ಉದಕಮಂಡಲದ ಶಾಸನ 


ಕಚೇರಿಯಲ್ಲಿ ಸಂಗ್ರಹಿಸಿದುದು, ೧೯೫೬ 
ಶ್ರೀ ಮುರುಘಾಮಠ, ಧಾರವಾಡ. 


ಕೆದಂಬಾಡಿ ಜತ್ತಪ್ಪರೈ ಸನ್ಮಾನಸಮಿತಿ 
ಮಂಗಳೂರು, ದಕ್ಷಿಣಕನ್ನಡ. 
ಕಾವ್ಕಾಲಯ, ಮೈಸೂರು. 


ಕನ್ನಡ ಅಧ್ಯಯನ ಪೀಠ, 

ಕರ್ನಾಟಕ ವಿಶ್ವವಿದ್ಯಾನಿಲಯ, ಧಾರವಾಡ. 
ಕನ್ನಡ ಅಧ್ಯಯನ ಪೀಠ, 

ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 
ಕನ್ನಡ ಅಧ್ಯಯನಸಂಸ್ಥೆ, ಮೈಸೂರು. 
ಕರ್ನಾಟಕ ಸಹಕಾರಿ ಪ್ರಕಾಶನ ಮಂದಿರ, 
ಬೆಂಗಳೂರು. 


ಸುದರ್ಶನ ಮತ್ತು ಕೋ. ಬೆಂಗಳೂರು. 
ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು. 


ಹಸ್ತಪ್ರತಿ: ಕೆ. ೧೯೭೫, 
ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು. 


ಶಾರದಾ ಪ್ರಕಟನಾಲಯ, ಬೆಂಗಳೊರು. 
ಗಳಗನಾಥ ಸುರಸ ಗ್ರಂಥಮಾಲೆ, ಹಾವೇರಿ. 


ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು. 


ಹಸ್ತಪ್ರತಿ:ಕೆ.ಎ.೧೧೯, ಕನ್ನಡ ಅಧ್ಯಯನಸಂಸ್ಕೆ, 
ಮೈಸೂರು. 
ಹಸ್ತಪ್ರತಿ: ಕೆ.ಎ. ೨೭೪, ಕನ್ನಡ ಅಧಯನಸಂಸ್ಕ, 
ಮೈಸೂರು. 

ಹಸ್ತಪ್ರತಿ: ಕೆ. ೬೪೪, ಕನ್ನಡ ಅಧ್ಯಯನ ಸಂಯ್ಕೆ, 


ಹಸ್ತಪ್ರತಿ: ಕೆ. ೧೮೦, ಕನ್ನಡ ಅಧ್ಯಯನ ಸಂಸ್ಥೆ, 
ಮೈಸೂರು. 


೨೭, 


೨೯. 


೩೦. 


೩೧. 


೩೨. 


೩೩. 


೩೪. 


೩೫, 


೩೬, 


೩೭. 
೩೮, 


ರ್ಜ, 
೪೦. 


೪೧. 


೪೨. 


೪೩. 


೪೪. 


೪೫. 


೪೬. 
೪೭. 


MES ಗ 


ಪಂಪಭಾರತ ದೀಪಿಕೆ 
ಪದ್ಮಪುರಾಣದ ಟೀಕು 


ಪದ್ಮಾವತಿಯ ಚರಿತೆ 
ಪದ್ಮಿನೀ ಪರಿಣಯ 


ಪ್ರಭುವಿನ ಸಾಂಗತ್ಯ 
ಬರಕೋ ಪದಾ ಬರಕೋ 


ಬಾಹೂರ ಬೊಮ್ಮಯ್ಕನ 
ರಗಳೆ 

ಬೊಂಬಾಯಿ ಕರ್ನಾಟಕ 
ಶಾಸನಗಳು 

ಭಾರತೀಯ ಹಬ್ಬಗಳು 


ಕನ್ನಡ ಮಧ್ಯಮ ವ್ಯಾಕರಣ 


ಮಲ್ಲಕವಿ ಸಂಯೋಜಿತ 
ಕಾವ್ಯಸಾರಂ 
ಮೂರು ಗ್ರೀಕ್‌ ನಾಟಕಗಳು 


“ಮೈಸೂರು ಎಪಿಗ್ರಾಫಿಕಲ್‌ 
ರಿಪೋರ್ಟ್‌ 
ಯೋಗದೀಪಿಕಾ 


ರಾಜಾವಳಿ ಕಥಾಸಾರ 
ರೀವ್ಸ್‌ ಇಂಗ್ಲಿಷ್‌ ಕನ್ನಡ 
ನಿಘಂಟು 

ವಚನ ಧರ್ಮಸಾರ 
ವಿಜಯದಾಸರ ಪದಕೀರ್ತನೆ 
ಭಾಗ 1 

ವೀರಶೈವ ಪಾರಿಭಾಷಿಕ 
ಶಬ್ದಗಳು 
ಶಂಕರದಾಸಿಮಯ್ಯನ ರಗಳೆ 
ಶಾಸನಸಂಗ್ರಹ 

ಶಿವಶರಣ ಕಥಾರತ್ನಕೋಶ 


ಸಕಲ ಪುರಾತನರ ವಚನಗಳು 
(ಭಾಗ 1 11, 111) 

ಸಾಮಾಸಿ ಮಾರರ ರಗಳೆ 
ಸೌತ್‌ ಇಂಡಿಯನ್‌ ಎಪಿಗ್ರಫಿ 


ಹವ್ಮಕ ಪದಸಂಚಯ 


| ಹರಿಹರ 


೧೯೭೧ 
೧೬೬೨ 


ಡಿ. ಎಲ್‌. ನರಸಿಂಹಾಚಾರ್‌ 
ಚಿಕುಪಾಧ್ಮಾಯ ` 

ಪದ್ಮನಾಭ ಸು. ೧೬೮೦ 
ಚೆನ್ನಯ, 


(J 


ಪರ್ವತೇಶ 
ಶಿಶುನಾಳ ಷರೀಫ — 


(ಸಂ ॥ ಶಿವಾನಂದ ಗುಬ್ಬಣ್ಣವರ) 


ಹರಿಹರ ೧೨೦೦ 


ಪಂಡಿತ ಚೆ.ಎ.ಕವಲಿ ೧೯೬೧ 
ತೀ.ನಂ.ಶ್ರೀಕಂಠಯ್ಯ 
ಮಲ್ಲಕವಿ 9 


(ಸಂ॥ ಎನ್‌. ಅನಂತರಂಗಾಚಾರ್‌) 
ಅನು॥ ಕ. ವೆಂ. ರಾಘ ರ್‌| ? 


ಅನು! ಪ್ರೊ.ಬಿ.ಭೀಮಸೇನರಾವ್‌ |೧೯೭೦ 


ದೇವಚಂದ್ರ 
ರೀವ್ಸ್‌ — 


ಎಂ.ಆರ್‌. ಶ್ರೀನಿವಾಸಮೂರ್ತಿ 
ವಿಜಯದಾಸ 


ಬಿ. ಶಿವಮೂರ್ತಿಶಾಸ್ತ್ರಿ ೧೯೬೧ 


(ಸಂ॥ ಅಣ್ಣಿಗೇರಿ) 
ತ.ಸು. ಶಾಮರಾಯ 
(ಸ08 ಡಾ. ಎಂ.ಎಸ್‌.ಸುಂಕಾಪುರ) 


ಹರಿಹರ 


ಟಿ. ಕೇಶವಭಟ್ಟ 


ಇತರ ವಿಷಯಗಳು 


ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು. 
ಹಸ್ತಪ್ರತಿ: ಕೆ. ೫೩೩, ಕನ್ನಡ ಅಧ್ಯಯನ ಸಂಸ್ಥೆ, 
ಮೈಸೂರು. 

ಹಸ್ತಪ್ರತಿ: ಕೆ. ೧೯, ಕನ್ನಡ ಅಧ್ಯಯನ ಸಂಸ್ಥೆ, 
ಮೈಸೂರು. 

ಹಸ್ತಪ್ರತಿ: ಕೆ. ೧೧೫, ಕನ್ನಡ ಅಧ್ಮಯನ ಸಂಸ್ಥೆ, 
ಮೈಸೂರು. 

ಕೆ. ೫೮೫, ಕನ್ನಡ ಅಧ್ಯಯನ ಸಂಸ್ಥೆ, 
ಮೈಸೂರು. 

ಕನ್ನಡ ಸಾಹಿತ್ಮ ಪರಿಷತ್ತು, 

ಬೆಂಗಳೂರು. ೧೯೮೧ 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು. 


ಉದಕಮಂಡಲದ ಶಾಸನಕಚೇರಿಯಲ್ಲಿ 
ಸಂಗ್ರಹಿಸಿದುದು. 
ಮನೋಹರ ಮುದ್ರಣಾಲಯ, ಧಾರವಾಡ. 


ಮೈಸೂರು ಸರ್ಕಾರದ ಮುದ್ರಣಾಲಯ, 
ಬೆಂಗಳೂರು. 
ಕನ್ನಡ ಸಾಹಿತ್ಯ ಪರಿಷತ್ತು , ಬೆಂಗಳೂರು. 


ಉದಕಮಂಡಲದ ಶಾಸನ ಕಚೇರಿಯಲ್ಲಿ 
ಸಂಗ್ರಹ ಮಾಡಿದುದು. 

ಬೃಂದಾವನ ಪ್ರಿಂಟರ್ಸ್‌ ಮತ್ತು 
ಪಬ್ಲಿಷರ್ಸ್‌ ಪ್ರೈ,-ಲಿ, ಬೆಂಗಳೂರು. 
ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರು. 


ಮೈಸೂರು ವಿಶ್ವವಿದ್ಮಾಲಯ, ಮೈಸೂರು. 
ಶ್ರೀ ವರದೇಂದ್ರ ಹರಿದಾಸ ಸಾಹಿತ್ಯ ಮಂಡಲ, 
ಅಂಗಸೂಗೂರು, ೧೯೫೩ 

ಕನ್ನಡ ಸಾಹಿತ್ಮ ಪರಿಷತ್ತು, ಬೆಂಗಳೂರು. 
ತಳುಕಿನ ವೆಂಕಣ್ಣಯ್ಯ ಸ್ಮಾರಕ 
ಗ್ರಂಥಮಾಲೆ, ಮೈಸೂರು. 

ಕನ್ನಡ ಅಧ್ಯಯನ ಪೀಠ, 

ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 
ಹಸ್ತಪ್ರತಿ: ಓರಿಇ ಮೈಸೂರು. 
ಉದಕಮಂಡಲದ ಶಾಸನ ಕಚೇರಿಯಲ್ಲಿ 
ಸಂಗ್ರಹಿಸಿದುದು. 

ವಾಗ್ದೇವಿ ಪ್ರಕಾಶನ ಮಂದಿರ, ಬೆಂಗಳೂರು. 


ಸಂಕ್ಸಿಪ್ತಗಳು ಮತ್ತು ಸಂಕೇತಗಳು 


೧. ಸಂಕ್ಸಿಪ್ತಗಳು 

ಅವ್ಯಯ ಕೃಶಾ. ಕೃತಕಶಾಸನ . 
ಅಡಿಟಿಪ್ಪಣಿ ಕೊಡ, ಕೊಡಗುಭಾಷೆ 
ಅದ್ವೈತ ಸಿದ್ಧಾಂತ ಕೋತ. ಕೋತಭಾಷೆ 
ಅನುವಾದಕ ಕೋಲಾ. ಕೋಲಾಮಿಭಾಷೆ 
ಅನ್ಕಭಾಷೀಯ (ಕ್ರಿ). ಕ್ರಿಯಾವಾಚಕ 
ಅನ್ಕದೇಶ್ಶ [ಕ್ರೈಸ್ತ) ಕ್ರೈಸ್ತಧರ್ಮ 
ಅರಬ್ಬಿ ಭಾಷೆ [ಗಜಶಾ। ಗಜಶಾಸ್ತ್ರ 
ಅರಿಕೆ [ಗಣಿತ] ಗಣಿತಶಾಸ್ತ್ರ 
ಅಶಿಷ್ಟ ಪ್ರಯೋಗ (ಗಾದ) ಗಾದೆ 
ಅಶ್ವಶಾಸ್ತ್ಯ (ಗು). ಗುಣವಾಚಕ 
ಆಲಂಕಾರಿಕವಾಗಿ ಗುಜ. ಗುಜರಾತಿ ಭಾಷೆ 
ಇಂಗ್ಲಿಷ್‌ ಭಾಷೆ ಗೊಂಡಿ. ಗೊಂಡಿಭಾಷೆ : ` 
ಉತ್ತರ ಕರ್ನಾಟಕ [ಗ್ರಂಥಸಂ। ಗ್ರಂಥಸಂಪಾದನೆ 
ಉಪಸರ್ಗ (ಚಿತ್ರಶಾ] ಚಿತ್ರಶಾಸ್ತ್ರ 
ಉದಾಹರಣೆ [ಛಂದ] ಛಂದಸ್ಸು 
ಏಕವಚನ [ಜೈನ] ಜೈನಧರ್ಮ 
ಒಗಟು ಜೋಗುಳ ಜೋಗುಳ 
ಒರಿಯಾ [ಜ್ಕೋತಿ] ಜ್ಕೋತಿಶ್ಶಾಸ್ತ್ರ 
ಓರಿಯಂಟಲ್‌ ರಿಸರ್ಚ್‌ ಇನ್‌ಸ್ಟಿಟ್ಕೂಟ್‌ ಟಿ. ಟಿಪ್ಪಣಿ 
ಗವರ್ನಮೆಂಟ್‌ ಓರಿಯಂಟಲ್‌ ಟೀ ಟೀಕು (ಕೆ) 
ಮ್ಯಾನಸ್ಮ್ರಿಪ್ಟ್ಸ್‌ ಲೈಬ್ರರಿ (ತಂತ್ರಶಾ] ತಂತ್ರಶಾಸ್ತ್ರ 
ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಕಟಣೆ ತತ್ತಶಾ] ತತ್ತ್ವಶಾಸ್ತ್ರ 
(ಉದಾ: ಚೆನ್ನವ.ಕ., ಬಸವ. ಕ., 

ಮಹಾದೇ. ಕ.) ತಮಿ. ತಮಿಳುಭಾಷೆ 
ಕರಾವಳಿಯ ಪ್ರದೇಶ [ತರ್ಕ] ತರ್ಕಶಾಸ್ತ್ರ 
ಕಾಮಶಾಸ್ತ್ರ ತುಳು. ತುಳುಭಾಷೆ 
ಕಾವ್ಯಮಾಮಾಂಸೆ ತಲು: ತೆಲುಗುಭಾಷೆ 
ಕುಇಭಾಷೆ (ದಕ) ದಕ್ಷಿಣ ಕರ್ನಾಟಕ (ಹಳೆಯ ಮೈಸೂರು). 
ಕುರುಖ್‌ಭಾಷೆ ದೇ. ಎಚ್‌. ದೇವೀರಪ್ಪನವರ ಸಂಪಾದಿತಕೃತಿ 
ಕುವಿಬಾಷೆ ದೇ. 8 ದೇಶ್ಮ 


ದೇಶೀಯ 
ದ್ವಿರುಕ್ತಿ 
ದ್ವೈತಸಿದ್ಧಾಂತ 
ನಪುಂಸಕಲಿಂಗ 
ನಾಮವಾಚಕ 
ನಾಟ್ಕಶಾಸ್ತ್ರ 
ನಾಯ್ಕಿಭಾಷೆ 
ನೇಪಾಳಿಭಾಷೆ 
ನೋಡಿ 
ನ್ಯಾಯಶಾಸ್ತ್ರ 
ಪಲ್ಲವಿ 
ಪಂಜಾಬಿಭಾಷೆ 
ಪರಾಮರ್ಶಿಸಿ 


ಪುಲ್ಲಿಂಗ 


ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ 


ಪೋರ್ಚುಗೀಸ್‌ 
ಪ್ರತ್ಯಯ 
ಪ್ರಯೋಗ 
ಪ್ರಾಕೃತಭಾಷೆ 
ಪ್ರಾದೇಶಿಕ 


ಡಾ॥ ಎಲ್‌. ಬಸವರಾಜು ಅವರ 


ಸಂಪಾದಿತಕೃತಿ 
ಬಹುವಚನ 
ಬೌದ್ಧಧರ್ಮ 


ಬ್ರಾಹೂತಈ. 
(ಭವಿಕೃ) 


ಬ್ರಾಯೂಈಭಾಷೆ 
ಭವಿಷ್ಯತ್‌ ಕೃದಂತ 


[ಭಾಷಾಶಾ] ಭಾಷಾಶಾಸ್ತ್ರ 


[ಭೂಗೋಳ] ಭೂಗೋಳಶಾಸ್ತ್ರ 


(ಭೂತಕೃ) ಭೂತಕೃದಂತ 
(ಭೂತನ್ಮೂ  ಭೂತನ್ಮೂನ 
[ಭೌತವಿ] ಭೌತವಿಜ್ಞಾನ 
ಮರಾ. ಮರಾಠಿಭಾಷೆ 
ಮಲ. ಮಲಯಾಳಂಭಾಷೆ 
ಮಲೊ. ಮಲ್ತೊಭಾಷೆ 
ಮು. ಮುನ್ನುಡಿ 
[ಮುದ್ರಕ] ಮುದ್ರಣಕಲೆ 
ಮೂಲಜ್ರಾ. ಮೂಲದ್ರಾವಿಡ 
[ಯೋಗ] ಯೋಗಶಾಸ್ತ್ರ 
(ರಾಜನೀ] ರಾಜನೀತಿ 
[ರಾಜ್ಯಶಾ] ರಾಜ್ಕಶಾಸ್ತ್ರ 
(ರೂಢಿ) ರೂಢಿ 
1ರೇಖಾಗ] ರೇಖಾಗಣಿತ 

ವ. ವಚನ 
(ವಾಸ್ತು) ವಾಸ್ತುಶಿಲ್ಪ 
[ವಿಜ್ಞಾ] ವಿಜ್ಞಾನ 
[ವಿಶಿಷ್ಟಾ] ವಿಶಿಷ್ಟಾದ್ವೈತ 
[ವೀಶೈ) ವೀರಶೈವಧರ್ಮ 
ವೃತ್ತಿ ವೃತ್ತಿ 
[ವೇದಾಂತ] ವೇದಾಂತ 
[ವೈದ್ಮಶಾ] ವೈದ್ಯಶಾಸ್ತ್ರ 
।ವ್ಕಾಕ] ವ್ಯಾಕರಣ 
ವ್ಮಾಖ್ಕಾ ವ್ಯಾಖ್ಮಾನ 

ಶತ. ಶತಮಾನ 
[ಶಿಲ್ಪಶಾ। ಶಿಲ್ಪಶಾಸ್ತ್ರ 
[ಶೈವ] ಶೈವಧರ್ಮ 


(ಸ). 


ಸರ್ವನಾಮ 


(ಸಖೂರೂ) ಸಮಾಸದ ಪೂರ್ವರೂಪ. 


ಸಂ. ಸಂಸ್ಕೃತಭಾಷೆ 

ಸಂ. ॥ ಸಂಪಾದಕ, ಸಂಗ್ರಾಹಕ 
[ಸಂಗೀತ] ಸಂಗೀತಶಾಸ್ತ್ರ 
[ಸಾಂಖ್ಯ] ಸಾಂಖ್ಯಶಾಸ್ತ್ರ 
[ಸಾಮುದ್ರಿ] ಸಾಮುದ್ರಿಕಶಾಸ್ತ್ರ 
ಸಂಧಿ. ಸಿಂಧಿಭಾಷೆ 


ಸೂಚನೆ 

ಸ್ತ್ರೀಲಿಂಗ 

ಫ. ಗು. ಹಳಕಟ್ಟಿಯವರ ಸಂಪಾಡಿತಕೃತಿ 
ಹಿಂದಿ-ಹಂದೂಸ್ತಾನಿ--ಉರ್ದುಭಾಷೆ 
ಹೋಲಿಸಿ 

Revised Edition 

Supplement 


XXX 


ಸಂಬಂಧವುಂಟು ಎಂಬುದನ್ನು ಸೂಚಿಸುತ್ತದೆ. 


ಗ್ರಂಥಭಾಗವನ್ನು ಉದಾಹರಿಸುವಾಗ ನಡುವೆ 
ಕೆಲವು ಅಕ್ಷರಗಳನ್ನು ಬಿಡಲಾಗಿದೆ ಎಂದು 
ಸೂಚಿಸುತ್ತದೆ. 


ಪ್ರಯೋಗದಲ್ಲಿ ಗ್ರಂಥಪಾತವಾಗಿರುವುದನ್ನು 
ಸೂಚಿಸುತ್ತದೆ. 


ಸಂಪಾದಕೀಯಸಂದೇಹವನ್ನು ಸೂಚಿಸುತ್ತದೆ. 


ಸಂಪಾದಕೀಯವಾಗಿ ಮಾರ್ಪಡಿಸಿರುವ ಅಭವಾ 
ಸೇರಿಸಿರುವ ಅಕ್ಬರಗಳನ್ನೂ, ಅರ್ಥವಿವರಣೆ 
ಇತ್ಕಾದಿಗಳನ್ನೂ ಈ ಚಿಹ್ನೆಗಳ ನಡುವೆ 
ಕೊಡಲಾಗಿದೆ. 


ಈ ಚಿಹ್ನೆಯ ಮುಂದ ವಿಶೇಷಾಂಶಗಳನ್ನು 
ಕೊಡಲಾಗಿದೆ. 


ಈ ಚಿಹ್ನೆ ಒಂದು ಶಬ್ದದ ಕೆಳಪಕ್ಕದಲ್ಲಿ ಇದ್ದರೆ, 
ಆ ಶಬ್ದವನ್ನು ಈ ನಿಘಂಟಿನಲ್ಲಿ 
ವಿಶೇಷಕಾರಣಗಳಿಗಾಗಿ ಪ್ರತಿಪಾದಿಸಿಲ್ಲವೆಂದು 
ಸೂಚಿಸುತ್ತದೆ. ಉದಾಹರಣೆಗೆ "ಅಂಕದುವರ' 
ಶಬ್ದದ ಕೆಳಗೆ "ದುವರ್ಮ' ನೋಡಿ. 


ಒಂದು ರೂಪದಿಂದ ಮುತ್ತೊಂದು 
ನಿಷ್ಟನ್ನವಾಗಿದೆ ಎಂಬುದನ್ನು ಸೂಚಿಸುತ್ತದೆ. 


ಒಂದುರೂಪ ಮತ್ತೊಂದರಿಂದ ನಿಷ್ಠನ್ನವಾಗಿದೆ 
ಎಂಬುದನ್ನು ಸೂಚಿಸುತ್ತದೆ. ಮತ್ತು ಒಂದು 
ಶಬ್ದದ ರೂಪವನ್ನು ಮತ್ತೊಂದು ಮುಖ್ಯ 
ಶಬ್ದದ ರೂಪದ ಕೆಳಗೆ ವಿವೇಚಿಸಲಾಗಿದೆ 
ಎಂಬುದನ್ನು ಸೂಚಿಸುತ್ತದೆ. 


ಒಂದು ಶಬ್ದಕ್ಕೂ ಮತ್ತೊಂದಕ್ಕೂ ಮೂಲ 


ಒಂದು ಶಬ್ದ ಬೇರೊಂದು ಭಾಷೆಯ ಶಬ್ದದಿಂದ 
ಎರವಲಾಗಿ ಬಂದದ್ದು ಎಂಬುದನ್ನು 
ಸೂಚಿಸುತ್ತದೆ. ಸಂಸ್ಕೃತ, ಪ್ರಾಕೃತ ಭಾಷೆಗಳಿಂದ 
ಬಂದ ಶಬ್ದಗಳ ವಿಷಯದಲ್ಲಿ ಈ ಚಿಹ್ನೆಯನ್ನು 
ಉಪಯೋಗಿಸಿಲ್ಲ. 


ಈಗ ದೊರೆಯದ, ಆದರೆ ಹಿಂದೆ ಇದ್ದಿರ 
ಬೇಕೆಂದು ಊಹಿಸಲಾಗಿರುವ ರೂಪವನ್ನು 
ಸೂಚಿಸುತ್ತದೆ. 


ಈ ಚಿಹ್ನೆಯ ಮುಂದೆ ಜ್ಞಾತಿಶಬ್ದಗಳನ್ನು 
ಕೊಡಲಾಗಿದೆ. 


ಈ ಚಿಹ್ನೆಯ ಮುಂದೆ ಹೋಲಿಕೆಗಾಗಿ ಬೇರೆ 
ಭಾಷೆಗಳ ಶಬ್ದಗಳನ್ನು ಕೊಡಲಾಗಿದೆ. 


ಒಂದು ಶಬ್ದಕ್ಕೂ ಮತ್ತೊಂದು ಶಬ್ದಕ್ಕೂ 
ಅರ್ಥದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಎಂಬು 
ದನ್ನು ಸೂಚಿಸುತ್ತದೆ. ಉದಾ: ಅಂಬುಜಸಖ= 
ಅಂಬುಜಬಂಧು. 


ಒಂದು ಶಬ್ದವನ್ನು ಎರಡು ರೂಪಗಳಲ್ಲಿ 
ಬರೆಯಬಹುದಾದಾಗ, ಅವುಗಳಿಗೆ ಅರ್ಥ 
ವೃತ್ಪತ್ತಿಗಳಲ್ಲಿ ಯಾವ ವೃತ್ಕಾಸವೂ ಇಲ್ಲ 
ಎಂಬುದನ್ನು ಸೂಚಿಸುತ್ತದೆ. ಉದಾ: 
ಅಂತಃಸತ್ತ್ವ ಈ ಅಂತಸ್ಸತ್ತ್ಪ. 


ಈ ಚಿಹ್ನೆಯೊಂದಿಗಿರುವ ಶಬ್ದವು ಅದರ 
ಮುಖ್ಕೋಲ್ಲೇಖದ ಪೂರ್ವರೂಪವಿರಬಹು 
ದೆಂಬುದನ್ನು ಸೂಚಿಸುತ್ತದೆ. ಉದಾ: ಡಿ ಪದ್ದು 
"ಹದ್ದು' ನೋ. 


ಎಡತೊರೆ (ಕೃಷ್ಣನ. ಕೃಷ್ಣರಾಜನಗರ) 


ಕಡೂರು 
ಕಾನಕಾನಹಳ್ಳಿ 


ಚಿಕ್ಕನಾಯಕನ ಹಳ್ಳಿ 


ಚಿಕ್ಕಬಳ್ಳಾಪುರ 
ಚಿಕ್ಕಮಗಳೂರು 
ಚಿತ್ರದುರ್ಗ 
ಜಗಳೂರು 


ಮಳವ. 


ತಿಪಟೂರು 


ತಿರುಮಕೂಡ್ಲು ನರಸೀಪುರ 


ತೀರ್ಥಹಳ್ಳಿ 
ತುಮಕೂರು 


ಹುಣಸೂರು 
ಹೆಗ್ಗಡದೇವನ ಕೋಟೆ 
ಹೊನ್ನಾಳಿ 
ಹೊಸಕೋಟೆ 
ಹೊಳಲ್ಕೆರೆ 


ಹೊಳೆನರಸೀಪುರ 


ಕನ್ನಡ ಸಾಹಿತ್ಯ ಪರಿಷತ್ತಿನ 
ಕನ್ನಡ ನಿಘಂಟು 


೧-೧೩೨೨ 


೧೩೨೩-೨೪೭೪ 


೨೪೭೫ - ೩೪೮೨ 


೩೪೮೩ - ೪೪೯೦ 


೪೪೯೧ -೫೪೭೧ 


೫೪೭೨ - ೬೪೮ರಿ 


೬೪೮೧ - ೭೭೪೭ 


೭೭೪೮ - ೯೦೨೧ 


ಅ - ೧0 (ಉಪಧ್ನಾನೀಯ). 


ಕ - ಗಾಢಿಕೆ. 
ಗಾಢಿಸು - ತಿಮಿರ್‌. 
ತಿಮಿರ, - ವಾಭಿ. 


ನಾಭಿಕಮಲ - ಪಟ್ಟಲನೆ. 
ಪಾಉಗ್ಗಮಣ - ಬಿಲ್ಲ. 
ಬಿಲ್ಲ - ಲೌಹಿತ್ಯ. 


ವ - ಯಾಂತ. 


ಕನ್ನಡ ನಿಘಂಟು 


ಎಂಟನೆಯ ಸಂಪುಟ 


ವ 


1 


ವ, (ನಾ). ೧. ಕನ್ನಡ ವರ್ಣಮಾಲೆಯ ನಲವತ್ತೊಂಬತ್ತನೆಯ ಅಕ್ಷರ ; 

ಅವರ್ಗೀಯವ್ಕಂಜನದ ನಾಲ್ಕನೆಯ ಅಕ್ಷರ : ಕಂಠೋಷ್ಟ್ಯ-ಔ . 

ದಂತೋಷ್ಮ ವ (ಕೈಪಿಡಿ. ೫). ೨. [ಗಣಿತ] ನಾಲ್ಕು ಎಂಬ ಸಂಖ್ಯೆಯ ಸಂಕೇತ: 

“ಘಢಭವಂನೆಣಿ ನಾಲ್ಕು'' (ಮಂಗರಾ. ೧೦೪-೧೦). 

ವೃ (ಅ). ೧. ಅಥವಾ ; ಇಲ್ಲವೆ : ಒಂದು ರೇಖೆಯಿಂದ ಸುತ್ತಲ್ಪಟ್ಟು ಇರುವ 
ಪ್ರದೇಶವನ್ನು, ವ ಕ್ಷೇತ್ರವನ್ನು ವರ್ತುಳ, ಪರಿಧಿ - ವ - ವೃತ್ತವೆಂದು ಹೇಳುವುದು 
(ಭೂಮಿಅ. ೯); ಇಂಡಿಯಾ ವೈಸ್‌ರಾಯಿ ವ ಗವರ್ನರ್‌ಜನರಲ್‌ಯವರಿಂದ ಮಂಜೂರ್‌ 
ಮಾಡಲ್ಪಟ್ಟು (ಗ್ರಾಮಾಕ.೪ ಪೀಠಿಕೆ. ೨. ಮತ್ತು ; ಜೊತೆಗೆ : ಅಲ್ಲ ಅಮಲುಮಾಡುವಂಥ 
ವ ಪಾರುಪತ್ಮಮಾಡುವಂಥ ವ ಮೊಕಸ್ತರು (ರಾಜೇಂದ್ರ. ೧೨೫). 

[ಆ ಪ್ರ್ವಾ:ವಾಅ. / ಸಂ. ವಾ. / ಅರ. ಮರಾ. ವ] 

-ವ್ಮ (ಪ್ರ).ಒಂದು ಕೃದಂತ ಭಾವವಾಚಕ ಪ್ರತ್ಯಯ : "ಒಡ್ಡವ' ಪರಾ. 

ವಂಕ್ಕ, ಬಂಕ್ಕು, ಬಂಕ್ಕೆ, ವಂಕು (ನಾ). ೧. ಡೊಂಕು; ಕೊಂಕು ; ವಕ್ರ : ವಕ್ರ- 
ವಂಕ (ಶಚ್ದಾನು. ೬೦ ಪ್ರಯೋ). ೨. ನೀರಿನ ಹರಿವು ,--ಪ್ರವಾಹ : ಮನದಾತಂಕವನು 
ಪರಿಹರಿಸಿ ಮುನ್ನಿನ ವಂಕದಲಿ ಮುಳುಗಿದವನೆದ್ದನು (ನಾಗ. ೯-೧೬-೪೬). ೩. ಅಗಸೆ 
ಬಾಗಿಲು ; ಹೆಬ್ಬಾಗಿಲು : ಎತ್ತ ಸುತ್ತಿ ಬಂದಡೂ ವಂಕದ ತಪ್ಪಲಿನಲ್ಲಿ ಹೋಗಬೇಕು 
(ಮೋಳಿಮೂ. ೧೫೫-೫೮೪); ಕಲಿ ಘಟೋತ್ಕಚ ನೋಡಿ ಬಾಗಿಲೊಳಗಿಪ್ಪಗಳ ಪಡಿಮುಖವ 
ದಾಂಟಿದನು ವಂಕಮಂ (ತುರಂಗ. ೧೯-೫೦). ೪. ದಾರಿ ; ಮಾರ್ಗ : ಕೋಟೆಯಿದ್ದುದು 
» « ೬ ಘೋಟಕದ ಮದಕರಿಯ ಕಂಡಿಯ ದಾಟುಗಳ ಹುಲಿಮುಖದ ವಂಕದ 
ಕೂಟದುರುಶಾಲಾವಿಲಾಸದ ವಿವಿಧ ರಚನೆಯಲಿ (ತೊರರಾ. ೫-೨-೪). ೫. ""ಕೋಡು 
ಬಾಗಿದ ಎತ್ತು'' (ಜಾನಕೋ. ೪). ೬ ಕುದುರೆಯನ್ನು ಏರುವಾಗ ಮತ್ತು 
ಸವಾರಿ ಮಾಡುವಾಗ ಕಾಲನ್ನಿಡಲು ಜೀನಿಗೆ ಅಳವಡಿಸಿರುವ ಬಳೆ ; ರಿಕಾಪು: 
ಹಿಡಿದ ವಾಘೆಯ ಸಡಿಲಿಸಿ ಮದದಿಂದುಬ್ಬಿ ಒಡನೆ ವಂಕವ ಮೆಟ್ಟಿ ನಿಂದು ಕಡುಗಲಿ 
ತುರಗಾರೋಹಕರೇಟ್‌ದ ಕಡುಹನಿನ್ನೇನೆಂಬೆನದನು (ಅನಂಚ. ೨೪-೨೯). ೩. (7) : 
ಎಳಸಿತ ವಿಯತ್ತಳಂ ಕೊತ್ತಳಮಧಟರ ಗಂಡಗುಂಡಕಟ್ಟಳೆ ಮುಗಿಲಟ್ಟಳೆ ಪಗೆವರಾಳ್ವರೆ? 
ಬೀಳ್ವಳೆ ಬಗೆದಾಳ್ವರೆ ಮೆಚದುವರಿವಿಟಂಕಂ ವಂಕಂ (ಪುಷ್ಪವು ೭-೭೦). ಬಂಕ್ಕು : ೧. 
"ಬಂಕೋಲು' ಪರಾ. ಆ. ಒಂದು ಬಗೆಯ ಆಯುಧ : ಖಡ್ಗ... ಬಂಕು 

. ಜವದಾಡೆಯೆಂಬ ಬತ್ತೀಸಾಯುಧಪಾಣಿಗಳಾದ ಘನದೇವತೆಗಳಿರ್ಕುಂ 

(ವಿವೇಕ. ೨೧೪): ಕಯ್ದು ಮುಟ್‌ಯೆ ಕಯ್ಮ ಹರಿಗೆಯ ತೆಗೆದಿಟ್ಟು ಬಯ್ದು ಮೂದಲಿಸಿ 
ಬಂಕಿನೊಳು ಕಾಯ್ದಿಟ್‌ದಳಿಯಲು (ಕುರಾಸಾ. ೧-೬೮). ೯. ಒಂದು ಬಗೆಯ 
ಆಭರಣ ; ವಂಕಿ : ರನ್ನದ ಬಂಕು, ವಜ್ರದ ಪೆಂಡೆಯ, ಕಂಕಣ ಮೊದಲಾದ 
ಬಗೆಬಗೆಯಾದ ನಗಗಳು ಅವನ ಮೈಮೇಲೆ ರುಗರುಗಿಸುತ್ತಿದ್ದುವು (ಕುಮಾಸಾಂ. ೩೬೦). 
ಬಂಕ್ಕೆ : ೧೦. ಕೊಕ್ಕೆ ; ಕೊಂಡಿ : ದಾರ ಪೋಣಿಸಿ ಇದನ್ನು ಆ ಬಂಕೆಗೆ ತೂಗ ಕಟ್ಟಿರಿ 
(ಮುಂಬಯು. ೫-೫೩). "ವಂಕಿ' ಪರಾ.ವಂಕು: ೧. ತೆರೆಗಳ ಏರಿಳಿತದಲ್ಲಿ ಕಾಣುವ ಮಂಕು 
. . . ಒಂದು ಬಗೆಯ ರೂಪರುಚಿಯನ್ನುಂಟುಮಾಡಿವೆ (ಸಾಂದಸ. ೨). "ಕೊಂಕುವಂಕು' 
ಪರಾ. [ಆ ಪ್ರಾ. ವಂಕ./ ಸಂ. ವಂಕ, ವಕ್ರ) 

ವಂಕ "ಪಕ್ಕ' ನೋ. 

ವಂಕದರ "ವಂಕದಾರ' ನೋ. 

ವಂಕದಾರ, ವಂಕದರ, ವಂಕಬಾರ (ನಾ). (ಕೋಟೆ ಮುಂತಾದುವುಗಳ 
ಹೆಬ್ಬಾಗಿಲಿನ ಸಮಾಪದಲ್ಲಿ ಮಾಡಿರುವ) ಚಿಕ್ಕ ಬಾಗಿಲು ; ಸಾರ್ವಜನಿಕರ 
ಉಪಯೋಗಕ್ಕಲ್ಲದ ಖಾಸಗಿ ಬಾಗಿಲು ; ಪಕ್ಷದ್ವಾರ ""ವಂಕದರಂ, 
ವಂಕದಾರಂ. ವಂಕಬಾರಂ - ಈ ೩ ವಕ್ರದ್ವಾರಕ್ಕೆ ಪೆಸರ್‌'' (ಕಶಸಾ. ೫೯-೩೦೦); 


ವ 


10 


15 


40 


ವಂಕಿ 


ಬಗ್ಗವಳ್ಳಿಯ ಬಳ್ಳಿಗಾವಣದೋಳಿಯಿಂ ಸೊಗಯಿಪ್ಪ ಸಮ್ಮಗ್ಗವಾಕ್ಷದ ವಂಕದಾರದ 

- ನಿವೇಶದೊಳ್‌ . . . ಸುಖಮಿರ್ಪಿನಂ (ಶಾಂತಿವು ೫-೭೯); ವಕ್ರದ್ವಾರ - ವಂಕದರ, 
ವಂಕದಾರ, ವಂಕಬಾರ (ಶಮದ. ೨೯ ಪ್ರಯೋ). ವಂಕದರ : ಕೋಂಟೆಗಾವಗಂ ಕೆಡಪುವ 
ಗಗ್ಗೆ ವಂಕದರದಿಂ ಪೊಜಮಟ್ಟಿಟೌವಾಳ್ಗಮಾನ್ಕೆಯಾಳ್‌ ಗಡಣಿಸೆ ಕಾದುತಿರ್ದುದು 
ಮಹೇಂದ್ರಪದಾತಿಔತಾಕಿ3ನಿ ಮುತ್ತಿ ಸುತ್ತಲುಂ (ಚಂದ್ರಪು. ೫-೧೦೬); ಇನಿಯಂ 
ತಾಳ್ವಿದನೆಂದುವಂಕದರದೊಳ್ನಿಂದಾರಯಲ್ಕಲ್ಲಿ ಬರ್ಪಿನೆಗಂ. . . ಚುಂಬಿಸಿ ಬಳಿಕ್ಕಂತಾತನಂ 
ಕೂಡಿದಳ್‌ (ವೀರವಿ. ೬-೧೦೯). ವಂಕಬಾರ : ವಕ್ರದ್ಧಾರ -- ವಂಕದರ, ವಂಕದಾರ, 
ವಂಕಬಾರ (ಶಮದ. ೨೯೬ ಪ್ರಯೋ): ವಂಕದರಂ, ವಂಕದಾರಂ, ವಂಕಬಾರಂ (ಶಚ್ದಾನು. ೩೭೮ 
ಪ್ರಯೋ). 1 ಸಂಸ್ಕೃತದ "ಪಕ್ಷ' ಮತ್ತು "ವಕ್ರ' ಎಂಬ ಎರಡು ಶಬ್ದಗಳಿಗೂ 
"ವಂಕ' ಎಂದು ತದ್ಭವವಾಗುವುದರಿಂದ ಅರ್ಥನಿರ್ಧಾರದಲ್ಲಿ ವೃತ್ಕಾಸವಾಗ 
ಬಹುದು. ಸಂಸ್ಕೃತ ಸಾಹಿತ್ಯದಲ್ಲಿ "ಪಕ್ಷದ್ವಾರ' ಎಂಬುದು ಅನೇಕ ಕಡೆಗಳಲ್ಲಿ 
ಬರುವ ಸಮಾಸ. ಆದರೆ "ವಕ್ರದ್ಧಾರ'ಕ್ಕೆ ಉಲ್ಲೇಖಃ!ರು ಸಿಕ್ಕಿಲ್ಲ. 

[< ಸಂ. ಪಕ್ನದ್ವಾರ) 


ವಂಕಬಾರ "ವಂಕದಾರ' ನೋ. 


ವಂಕವಾಗಿಲು (ನಾ). ಎ ವಂಕದಾರ : ಹುಲಿಮೊಗ ವಂಕವಾಗಿಲು ಕೋಟೆ ಕೊತ್ತಳ 


ಸಲಿಲಪೂರಿತದ ಪೇರಗಳು ನಲಿನಾಯತಾಕ್ಷಿ ನೋಡುತೆ ಬಂದಳು ಶಿವನೊಲಿದಿರ್ದ 
ನಂದನದೆಡೆಗೆ (ಮೋಹತ. ೨೪-೨೯). [ವಂಕ್ಕ (« ಪಕ್ಕ) 4 ಬಾಗಿಲು (ಆ ಬಾಗಿಲ್‌)] 
ವಂಕಿ, ಬಂಕಿ (ನಾ). ೧. (ವಸ್ತ್ರ, ವಸ್ತು ಮುಂತಾದುವನ್ನು) ತೂಗುಹಾಕಲು 
ಅಥವಾ ಹಿಡಿದುಕೊಳ್ಳಲು ಅನುಕೂಲವಾಗುವಂತೆ ತುದಿ ಅಥವಾ 
ಕೊನೆಯನ್ನು ಬಗ್ಗಿಸಿದ ಲೋಹದ ಕೊಂಡಿ ,-ಕೊಕ್ಕೆ: ಉಷ್ಣಕಾಲದಲ್ಲಿ 
ಉಪಯೋಗಿಸುವ ಬಾಳದ ಬೇರಿನ ಸರದೆಗಳನ್ನು ಸುತ್ತಿ, ಮೇಲೆ ಕಬ್ಬಿಣದ ವಂಕಿಗೆ 
ತಗಲಿಸಿದ್ದಾರೆ(ಮಂಜುಕ. ೪):ಕಟ್ಟಿಗೆಗಳ ತುದಿಗಳಿಗೆ ನೂಲಿನ ಹಗ್ಗಗಳನ್ನು ಕಟ್ಟಿ ಅವುಗಳನ್ನು 
ಡವಿಕೆಯ ವಂಕಿಗಳಿಗೆ ತೂಗಹಾಕುವರು (ಕಛಾಗೆ. ೫೭). ೨. ತೋಳಿನಲ್ಲಿ ಧರಿಸುವ 
ಒಂದು ಬಗೆಯ ಆಭರಣ ; ತೋಳುಬಂದಿ ; ಕೇಯೂರ : ""ಕೇಯೂರಂ, 
ಅಂಗದಂ - ೨ ಬಾಹುಪುರಿ ಹೆಸರು, ನಾಗಮುರಿಗೆ, ತೋಳುತೊಡಿಗೆ, ಬಾಜೂಬಂದು, 
ವಂಕಿ'' (ಸಿದ್ದಾಂತ. ೨೦೧): ರತ್ನದ ವಂಕಿ ನಾಗಮುರಿಗಳಂ ಧರಿಸಿ 
(ಸಾಗಂಧಿ. ೮6-೧೪). ೩. ಮಾನುಹಿಡಿಯುವ ಗಾಳ: ಎರೆಯ ವಂಕಿಯೊ ಕಳಿತ 
ಮೆಕ್ಕೆಯೊ ಹುರಿಯ ಬಲೆಯೋ . . . ಬಳಕೆಯನೀ ಸಮಂಜಸತರದ ಸಾತ್ರಿಕರೆತ್ತ ಬಲ್ಲರು 
(ಕುವ್ಮಾಆ. ೮-೭೬). ೪. (ಸುಗಂಧದ್ರವ್ಮಗಳನ್ನು ಇರಿಸುವ) ಕೊಂಬಿನಂತೆ 
ಬಾಗಿರುವ ಒಂದು ಬಗೆಯ ಭರಣಿ : ಜವಾದಿಯ ವಂಕಿ ಪೊಡರ್ವ ಗಂಧದ ಸಿಪ್ಪು 
ಕರ್ಪುರದ ನಾಳಿಗಳ ಪಿಡಿದೊಡನೆ ನಡೆದರೊಲಿದು (ಪದ್ಮರಾ. ೮-೬) ; ಜವಾದಿಯ ವಂಕಿ 
ಕರ್ಪುರದಿಂದಾದ ತೈಲದ ಕುಪ್ಪಿಗೆಗಳಾ ಗೃಹದೊಳು ಬಿಡಿಬಿಡಿಯಾಗಿಹವು 
(ಅಂಜಚ. ೩-೧೦೬).೫. ಸುಗಂಧದ್ರವ್ಮಗಳನ್ನು ತೂಕಮಾಡಲು ಬಳಸುವ ಒಂದು 
ತೂಕ, -ಪ್ರಮಾಣ ತೂಕಕಟ್ಟಣೆಗೆ . . . ಒಪ್ಪುವ ಜವಾಜಿಗೆ ವಂಕಿ 
(ವ್ಯವಹಾ. ಅನುಬಂಧ. ೧, ೩-೧೬), ೬. (ಮೇದರು ಬಳಸುವ) ಒಂದು ಬಗೆಯ 
ಬಾಗಿದ ಕತ್ತಿ: "“ವಂಕಿಯೆನೆ ದೀವಿ ಮೇದರ ಕತ್ತಿಯಕ್ಕು'' (ಮಂಗರಾ. ೧೧೩-೮). 
೭. ಬಾಗಿರುವ ಒಂದು ಬಗೆಯ ಆಯುಧ : ತುಂಡಿಸುವ ವಂಕಿಯ ನೆಡುವ 
ಬಲ್ಲೆಹದ ಸೀಳುವಿಟ್ಟಿಯ . . . ಧಾಳಾಧೂಳಿ ಮಸಗಿತು ಮತ್ತೆ ಕರ್ಣನ ರಥದ 
ಬಳಸಿನಲಿ (ಕುವ್ಮಾಕ. ೧೧:೯); ಪಾಶದಂಕುಶದ ವಂಕಿಯ ಲೌಡಿಯ ಜವದಾಡೆಯ . . . 
ಪೊಡರ್ಪು ಪಡಿತಳಿಸೆ (ರಾಜಕ. ೪. (ಹೆಂಗಸರು ಬಳಸುವ) 
ಸಂತಾನನಿರೋಧದ ೩೬.೦ದು ಸಾದನ : ಮಿತಸಂತಾನಯೋಜನೆಯಲ್ಲಿ ಹೆಂಗಸರು 


ತೆ 


ಬ. 


ಓ-೧೧ ವೆ). 


ವಂಕಿಮ 


ವಂಕಿ ಧರಿಸುವುದನ್ನು ಜನಪ್ರಿಯಗೊಳಿಸಲಾಗಿದೆ (ರೂಢ). ಬಂಕಿ : ೭. ಬಂಕಿಯಂ ತೂಗಿ 
ತೇಂಕುತ್ತುಂ ಪರಿವ ವೈರಿವೀರರುಮಂ ಮುದ್ದರಮಂ ತಿರಿಪಿ ಪರಿವ ಮುದ್ಗರಗಲಿಗಳುಮಂ 
ಣು (ಲೀಲಾವ. ೫-೧೧೪ ವ). 
ವಂಕಿಯ ಕಸವ ಒಂದು ಬಿರುದು (7) : ಪರಬಲ ಸೂಜ್‌ಗಾಜನು 
ಮುಪ್ದಿಡಿಯ ತಿಮ್ಮ ಧುರಧೀರ ವಂಕಿಯ ಕಸವ ಕರಡಿಯ ಕಾಟ ಬಿರಿದಿನ ಸಂಗಮನೆಂಬ 
ವರಸುಭಟರ ಕಳುಪಿದನು (ಕುರಾಸಾ. ೧೯-೯೨). ೫ "ಕಸವ" ಎನ್ನುವುದು ಪ್ರಸಿದ್ಧ 
ವೀರನೊಬ್ಬನ ಹೆಸರಾಗಿರಬಹುದು. [ದೇ ॥ ತಮಿ. ವಜಸ್ಕಿ; ಮಲ. ವಂಕಿ; ತುಳು. 
ವಂಕಿ, ಉಗ್ಗಿ, ಒಗ್ಗಿ; ತೆಲು. ವಂಕಿ, ಒಂಕೆ./ ಸಂ. ವಕ್ರಿನ್‌] 
ವಂಕಿಮ (ಗು). ಬಾಗಿರುವ ; ಕೊಂಕಿರುವ : ಸಾಗರದ ನಾಗರನ ಭೋರ್ಗರೆವ 
ಭೋಗಕುಲಬಲಮವ್ವಳಿಸಿದುದು ನಿರಂತರ, ತಟಗತ ಅಶೋಕವನ ವಂಕಿಮ 
ಶಿಲಾವೇಲೆಯಂ (ಶ್ರೀರಾಮಾ. ೩೩೧-೪). [ಆ ಪ್ರಾ. ವಂಕಿಮ.! ಸಂ. ವಕ್ರಿಮನ್‌] 
ವಂಕು "ವಂಕ್ಕ' ನೋ 
ವಂಕುಡಿ, ಬಂಕುಡಿ (ನಾ). .೧. ಬಾಗಿರುವುದು; ಡೊಂಕಾದುದು; 
ಸೊಟ್ಟಿಗಾದುದು. ೨. ಬಾಗಿದ ಅಲಗುಳ್ಳ ಕತ್ತಿ; ಕಠಾರಿ; ಬಾಕು: 
““ಮುಕ್ಕಂಬಿಯ ಕಠಾರಿ ವಂಕುಡಿಗಳಕ್ಕುಂ'' (ಮಂಗರಾ. ೮೮-೩೬); ಉಡೆಯೊಳು ಕಟ್ಟಿದ 
ವಂಕುಡಿ ಕಯ್ಕೊಳು ಪಿಡಿದ ಸಬಳ ಕಾಲ ತೊಡರು ಬಿಡದೆ ಮೇಜ್‌ಯೆ (ಕುರಾಸಾಂ. ೧೨-೬೪). 
ಬಂಕುಡಿ : ೧. "ಬಂಕುಡಿಗಾಲು' ಪರಾ. ೨. ಬೀರಗಚ್ಚೆಯನಮರ್ಚಿ ಬಂಕುಡಿಯಂ 
ಕಟ್ಟಿ... ಆ ಮೂವರುಂ ಗೃಹಮಂ ಪೊಅಮಟ್ಟು ರಾಜವೀಧಿಯೊಳ್ಳರಭಸಂ ಬರ್ಪಾಗಳ್‌ 
(ವಷವ. ೪೨-೨೧ ವ). "ವಂಕಿ' ಪರಾ. [ಆ ಪ್ರಾ. ವಂಕುಡ, ವಂಕುಣ.! ತೆಲು. ವಂಕಿಣಿ] 
ವಂಕ್ಸಣ (ನಾ). ಕಿಬ್ಬೊಟ್ಟೆಯ ಕೆಳಭಾಗಕ್ಕೂ ತೊಡೆಯ ಮೇಲ್ಭಾಗಕ್ಕೂ 
ನಡುವೆ ಇರುವ ಭಾಗ; ತೊಡೆಯ ಸಂದು: “ತೊಡೆಯ ಸಂಧಿ 
ವಂಕ್ಷಣವೆಂಬುದು'' (ಹಲಾಯು. ೬-೬೬). (ಸಂ.] 
ವಂಖಣ (ನಾ). ಎ ವಂಕ್ಷಣ : ಶಕ್ತಿಶಿವನಿಯಾ ಮುಷ್ಕದ ತಕ್ಕೆಡೆ ವಂಖಣಮದೆಂಬ 
ಪೆಸರಬಕಕ್ಕುಂ (ಅಶ್ವಶಾ. ೯-೪೯). [ಆ ಸಂ. ವಂಕ್ಸಣ]) 
ವಂಗ (ನಾ). ೧. ಒಂದು ಬಗೆಯ ಲೋಹ ; ತವರ ; ತ್ರಪು : ವಂಗ ಮಾಕ್ತಿಕ 
ಹೇಮಲೋಹಂಗಳನೆಲ್ಲ ಹಿಂಗದೆ ಸಮಭಾಗೆ ಮಾಡಿ (ಸಾಳ್ವಸಾಂ. ೨೦). 
೨. ಸೀಸಲೋಹ. ೩. ಬಂಗಾಳಪ್ರಾಂತ ಮತ್ತು ಆ ಪ್ರಾಂತಕ್ಕೆ ಸೇರಿದ ವ್ಯಕ್ತಿ : 
ಅಂಗ'ವಂಗ ಕಳಿಂಗ . . . ತುರುಷ್ಕ ಪ್ರವರ ನಾನಾದ್ವೀಪದೇಶಾಧೀಶ್ವರರುಂ . . . ಕೂಡಿ 
ನಡೆಯೆ (ಪಂಪಬಾ. ೯೯೫ ವ); ವ೦ಗರ ಮುರಿದು ವರನೇಪಾಳ ಕರ್ಪರ 
ಹೂಣಿಯರನು ವಿಶಾಲ ಕಾಂಭೋಜಾದಿಗಳನಪ್ಪಳಿಸಿದನು ತಿರುಗಿ (ಕುವ್ಮಾಸ ೩-೨೭). 
೪. ಹತ್ತಿ. ೫. ಬದನೆ ಗಿಡ. [ಸಂ.] 
ವಂಗಡ, ಪಂಗಡ (ನಾ). ೧. ಗುಂಪು ; ಸಮೂಹ : ""ಬಂಬಲ್‌, ತುಟುಗಲ್‌, 
ವಂಗಡಂ . . . ಗುಮ್ಮಿ, ಗೊಂದಣಿ (ಉಂದಲ್‌) -- ಈ ೪೦ ಸಮೂಹಂ'' 
(«ರಾ ೫೬-೨೨೨); ಮನುಗಳ ವಂಗಡದ ಮುನಿಗಳ ಗೊಂದಣದ ಸುರರ ನೆರವಿಯ 
. .. ರಥಪ್ರತಾನದ ಪದಾತಿಬಲದಿರ್ಕೆಲದೊಳ್‌ (ಗಿಂಕ. ೧೦-೭೯ ವ); ವಂಗಡದಲೆಂಬತ್ತು 
ಸಾವಿರ ತುಂಗಗಜಘಟೆ ಕವಿದವು (ಕುವ್ಮಾದ್ರೋ. ೨-೩೮). "ಒಗ್ಗಡ' ಪರಾ. 
೨. ಬೇರೆಯಾದುದು ; ಪ್ರತ್ಕೇಕವಾದುದು : "ವಂಗಡದೆಗೆ' ಪರಾ. ಪಂಗಡ: 
೧. ನಡೆವಡವಿಯೋ ಬಲುಭುಜರ ಪಂಗಡವೊ ಸಬಳವೊ ನಭದ ಕಾಲ್ಲಳೊ 
...ಎನಲಾದುದು ಕುತೂಹಲಿಕೆ (ಉವ್ಮಾಭೀ ೪-೪೧). ೩. (ವರ್ಣ, ಮತ, ರಾಜಕೀಯ 
ಮುಂತಾದ ಕಾರಣಗಳಿಂದ ಬೇರೆ ಬೇರೆಯಾದ) ಜನರ ಗುಂಪು, -ವರ್ಗ: 
ಇವರಿಗೆ ಅರಿಯದಂತೆ ಆ ವರ್ಗದಲ್ಲಿ ಎರಡು ಪಂಗಡಗಳಾಗಿಬಿಟ್ಟವು (ರಂಗರೋ ೨೯); | 
ಒಂದು ಪಂಗಡದ ಪುರೋಹಿತ ಅಥವಾ ನಾಯಕನು ಸಾಧಾರಣವಾಗಿ ಖಗೋಳ | 
ಶಾಸ್ತ್ರಜ್ಞನಾಗಿರುತ್ತಿದ್ದನು (ತತ್ವಪ್ರಾ. ೪೮೧). 
ಪಂಗಡವಾಗು  ಬೇರೆಯಾಗು ; ಪ್ರತ್ಮೇಕತೆಯನ್ನು ಹೊಂದು : ಪಂಗಡವಾದವ 
ಸಂಗಡ ಬಂದಾನೆ? (ಗಾದೆ). | 
(ದೇ. ॥ ತಮಿ. ವಜ್ಕಟ, ವಜ್ಮ್‌ಚೆ; ತುಳು. ಪಂಗಡ; ತೆಲು. ವಂಗಡ, ವಂಗಸ| | 


4 


೭೭೪೯ 


ವಂಚಿಗ 


ವಂಗಡಡೆಗೆ (ಕ್ರಿ). ಪ್ರತ್ಮೇಕವಾಗು ; ಬೇರೆಯೆಂದು ಭಾವಿಸು :ಆದಿಲಿಂಗವೆಂಬುದು 
ಬೇಲ್‌ಲ್ಲಕಾಣಿರೊ ವಂಗಡದೆಗೆದು ನೀವು ನುಡಿವಿರಿ ಭೋ (ಅವಚಂ. ೨೮೨-೧೫೯೩); 
ವಂಗಡದೆಗೆದು ನೀವು ನುಡಿಯದಿರಿ (ಪದಗೋ ೨-೧೭೭). (ವಂಗಡ + ತೆಗೆ 

ವಂಗಡಿಸು (ಕ್ರಿ).೧. ಗುಂಪುಗೂಡು ; ಸಂದಣಿಸು : ಈತನೇ ನಮಗರ್ಜುನನು 
ಕೊಳ್ಳೀತನನು ಹೊಯ್‌ ಹೊಯ್ಕೆನುತ ಗತಭೀತರಿಟ್ಟಣ್‌ಸಿದರು ಸಮಸಪ್ತಕರು ವಂಗಡಿಸಿ 
[ಪಾಠಾಂ. ಸೂರಿಯಲಿ] (ಕುವ್ಮಾಕ. ೧೫-೧೮); ಮಧುಸೂದನನ ವಿರಹದಲಿರ್ದರಾ 
ಗೋಪಿಯರು ವಂಗಡಿಸಿ (ಅಕ್ರೂಚ. ೫-೩). ೨. ಪ್ರತ್ಕೇಕವಾಗಿರಿಸು ; ಬೇರೆ 
ಮಾಡಿಡು : ವಂಗಡಿಸಿದ ಭೋಜ್ಯವಸ್ತುನಿವಹಂ ಬಜ್‌ದಪ್ಪಿನಮಲ್ಲಿ ವಿಸ್ಮಯಂಬಡೆ 
ಸಕಲಾಮರರ್‌ ಸವಿದನಾ ಗಣಬಾಲಕನಾತ್ಮಲೀಲೆಯಿ೦ (ವೃಷವಿ. ೫-೮೫). 

(ವಂಗಡ 4 - ಇಸು) 

ವಂಗಭಸ್ಮ (ನಾ). ರಾಸಾಯನಿಕಕ್ರಮದಿಂದ ಸುಟ್ಟು ತಯಾರಿಸಿದ ತವರದ 
ಪುಡಿ; ತವರದ ಭಸ್ಮ : ವಂಗಭಸ್ಮ ಜಾಗಗೆಡ್ಡೆ, ಮಂಗರವಳ್ಳಿಬೇರು, ಇವು 
ಪ್ರತ್ಮೇಕ ೨ ಹಲ ಸಹ ಇವೆಲ್ಲವಂ ಚೂರ್ಣಿಸಿ . . . ತೆಗೆದುಕೊಳ್ಳಿ. . . ಕೃಯಜ್ಜರ, 
ಕ್ರಿಮಿರೋಗ ಮುಂತಾಗಿ ಮಾಣ್ಣು೦ (ಸಕವೈೆ. ೨೯೭). [ಸಂ.) 

ವಂಚ "ಬಂಚ' ನೋ. 

ವಂಚಕ (ಗು). ೧. ಮೋಸಮಾಡುವ ; ವಂಚಿಸುವ ; ಕಪಟತನದ. (ನಾ). 
೨. ಮೋಸ ಮಾಡುವವನು ; ಕಪಟಿ : ಕರ್ಮಕಾಂಡ ಭಕ್ತಿಕಾಂಡ ಜ್ಞಾನಕಾಂಡ 
ಇಂತೀ ತ್ರಿವಿಧದಲ್ಲಿ ವಂಚಕನಾದರೆ ಈಸು ವಿಧದೊಳಗೆ ಅಂಗವಿಲ್ಲ ಮೇಲೆ ಸತ್ಟುರುಷರ 
ಸಂಗವಿಲ್ಲ (ಬಸವ. ಆ56); ಇದಿರುಗಾಣದೆ ಕೊಲೆಗೆ ನಿರ್ಬಂಧದಲಿ ಬೆಸಸುವ ಕೃಷ್ಣನಕಟಾ 
ಮದಮುಖನೊ ದುರ್ಬೋಧಕನೊ ವಂಚಕನೊ (ಕುವ್ಮಾಭೀ ೩-೨೮). ೩. ನರಿ ; 
ಜಂಬುಕ : ""ಶಿವಾ... ವಂಚಕ ಕ್ರೋಷ್ಟುಸ ಫೇರು ಫೇರಮ ಜಂಬುಕಃ - ೧೦ 
ನರಿಯ ಹೆಸರುಗಳು'' (ಸಿದ್ದಾಂತ ೧೪). ೪. ಒಂದು ಜಾತಿಯ ಮುಂಗುಸಿ. 
೫. ಒಂದು ಜಾತಿಯ ಇಲಿ ; ಮೂಗಿಲಿ. (ಸಂ.) 

(ವಂಚಕಿ (ನಾ). ಮೋಸಮಾಡುವವಳು ; ವಂಚಿಸುವವಳು : ದುರುಳೆಯರು 
ಕಷ್ಟೆಯರು ವಂಚಕಿಯರು ಜಗಳಗಂಟೆಯರು (ಒಸಪು. ೪೦-೫೩). [ವಂಚಕ *- - ಇ] 

ವಂಚನ (ನಾ). ೧. ಮೋಸ ; ಕಪಟ ; ಮೋಸಗಾರಿಕೆ : ""ವಂಚನಂ, ಆತಿ 
ಸಂಧಾನಂ, ವ್ಮಳೀಕಂ, ಪ್ರತಾರಣಂ - ಈ ೪ ಆಟ್‌ಗೊಳ್ಳುದು'' (ಹಲಾಯು. ೧೨೩-೬೩). 

| ೨. ಭ್ರಮೆಗೊಳಿಸುವುದು ; ಭ್ರಾಂತಿಯನ್ನುಂಟುಮಾಡುವುದು. ೩. ಅಡ್ಡಿ ; 

| ತಡೆ ; ಪ್ರತಿಬಂಧ. (ಸಂ.) 

೨01 ವಂಚನೆ (ನಾ). ೧. ಎ ವಂಚನ ೧: ""ಮಾಂಜೆನೆ ವಂಚನೆ'' (ಕಎಕಂ. ೨೧೦); ಅರ್ಥ 
| 
| 
| 


25| 


ಪ್ರಾಣಾಭಿಮಾನದಲ್ಲಿ ವಂಚನೆಯಿಲ್ಲದ ಭಕ್ತಿ ಸಮಯಾಚಾರ (ಬಸಮ ೨೧೭); ಪಳಿವು 
ವಂಚನೆ . . . ವಿಕೃತಮಾಯಾವಳಿಗಳೆಂಬಿವು ನಿನ್ನೊಳಿಲ್ಲಲೆ ರಾಯ (ಕುವ್ಮಾಸ. ೧-೪೫). 
೨.= ವಂಚನ ೨ : ಚಳಬಳಿಕೆ ಚಪ್ಪರಣೆ ವಂಚನೆ ನೇಹವೆಂಬೀ ಪರಿಯ 
ಮಾಯಾಮಯದ ಮಹಿಳಾಜನ ವಿರಾಜಿಸಿತು (ತೊರರಾ. ೧-೫-೩೨). [ಸಂ. ವಂಚನಾ] 
35| ವಂಚನೆಗಾತಿ (ನಾ). ಎ ವಂಚಕಿ : ವೃಶ್ಚಿಕದೊಳನ್ಮಾಯ ವಂಚನೆಗಾತಿ ಸಲೆ 
ಧನುವಿನೊಳು ಗಾಡಿರಾರ್ಶಿ (ವೀಶೈಪು ೪-೨೧-೨೨), [ವಂಚನೆ *- - ಕಾತ್ಮಿ] 
ವಂಚನೆಗಾರ (ನಾ). ಮೋಸಮಾಡುವವನು ; ಕಪಟೆ : ಅವನೊಬ್ಬ ವಂಚನೆಗಾರ 
| (ರೂಢಿ (ವಂಚನೆ * -ಕಾರ, (ಆ -ಕಾಜ)) 
| ವಂಚನೆಗೈ (ಕ್ರಿ). ಮೋಸಮಾಡು ; ವಂಚಿಸು : ಕ್ಲಿತಿಯೊಳಾರುಂಟೆನ್ನವೋಲ್‌ 
ನಿಜಸತಿಗೆ ವಂಚನೆಗೈದ ನರನೆಂದತಿಶಯದ ಶೋಕದಲಿ ನಡೆದನು (ನಳಚ. ೬-೩). 
(ವಂಚನೆ 4 ಗೈ (ಆ ಕೆಯ್‌,)) 
ವಂಚಿ (ನಾ). ೧. ಬಿದಿರಿನಿಂದ ರಚಿತವಾದ ಒಂದು ಬಗೆಯ ವಾದ್ಯ; 
ಕೊಳಲು. ೨. ಕೊಳಲನ್ನು ನುಡಿಸುವವನು ; ವೇಣುವಾದಕ : ವಂಚಿ 
ದುಗ್ಗಯ್ಮಂಗೆ ಮತ್ತರೊನ್ನು ಕಲುಕುಟಿಗ ಮಾರಸಿಂಘೋಜಂಗೆ ಮತ್ತರ್ನ್ನಾಲ್ಕು 
45 (ಸೌಣಣ್ಲ ಈ - ೬ ೮೭-೨೩; 1034). [ಆ ಸಂ. ವಂಶೀ। 
! ವಂಚಿಗ (ನಾ). ವ ವಂಚಿ ೨ : ವಂಚಿಗಂಗಂ ಪಜ್‌ಕಾಅರ್ಗ್ಗಂ ಪಾತ್ರಕ್ಕಂ 


40 


ವಂಚಿತ 


ದೇಸಿಗಛಾತ್ರಭೋಜನಕ್ಕಮೆಂದು ಸಮಕಟ್ಟೆ ತ್ರಿಕಾಳಭೋಗಂ ನಡೆವಂತಾಗಿ . . . ಕುಡೆ 
(Ae 0-೬ ೮೦-೧೫; 1018). "ವಂಸಿಗ' ಪರಾ. (ವಂಚ (ಆ ಬಂಚ) + - ಇಗ] 

ವಂಚಿತ (ಗು). ೧. ಕಪಟಕ್ಕೊಳಗಾದ. ; ಮೋಸಹೋದ. (ನಾ). 
೨. ಮೋಸಹೋದವನು ; ವಂಚನೆಗೊಳಗಾದವನು : ""ವಿಪ್ರಲಬ್ಧ; ವಂಚಿತ: 
-.೨ ವಂಚಿಸಿಕೊಂಡವನ ಪೆಸರು''(ಸಿದ್ಧಾಂತಿ ೩೩೪); ಮನವು ನಪುಂಸಕವೆಂದೆ ನಾನವಳನು 
ಕರೆತರಲಟ್ಟಿದೆ ಮನವ ರಮಿಸಿತದಲ್ಲಿಯೆ ವಂಚಿತನಾದೆನು ಪಾಣಿನಿಯೆಂತಹ ಕಿತವ 
(ಇಂಜಾಪ. ಆ೬-೧೭). ೩, ಭ್ರಷ್ಟವಾದುದು ; ಚ್ಕುತವಾದುದು ; ತುಳಸೀದಾಸನ 
ರಾಮಾಯಣ ಜನತೆಗೆ ದೊರೆಯದಿದ್ದರೆ, ಇಡೀ ಭಾರತ ತನ್ನ ಧರ್ಮದಿಂದ ವಂಚಿತವಾಗಿ 

. - ಕ್ಲುದ್ರಧರ್ಮಗಳ ಪಾಲಾಗುತ್ತಿತ್ತು (ಭಾರದ. ೪೬೨). [ಸಂ.) 

ವಂಚೆಸು (ಕ್ರಿ). ೧. ಮೋಸಮಾಡು ; ವಂಚನೆಗೊಳಿಸು ; ಠಕ್ಕಿಸು : ಇವನೆನ್ನಂ 
ವಂಚಿಸಿದನೆಂದು ಸುರಿಗೆಗಿತ್ತು ದಡದಡಿಸುತ್ತಮಿಆಿಯಲು (ಟಾವಂಪು ೧೪); ಪೆಅರ 
ಬಗೆಯನಟ್‌ದು ಸಂಧಾನಂಗೆಯ್ದು ವಂಚಿಸುವುದು ವಂಚನೆಯೆಂಬುದು 
(ಪಂಚತಂ. ೨೧-೪); ಎಲವೊ ಕೌರವ ಹಿಂದೆ ವಂಚಿಸಿ ಕಳವಿನಲಿ ಜೂಜಾಡಿ ರಾಜ್ಯವ ಗೆಲಿದ 
ಗರ್ವವನುಗುಳು(ಉವ್ಮಾದ್ರೋ ೧೦-೪೯). ೨. ಮರೆಮಾಚು ; ಮುಚ್ಚು ; ಅಡಗಿಸು : 
"“ವಂಚಿಸು-ಅಪಲಾಪೇ'' (ಶಮಧಾ); ಬಂದ ಸಮಯವನಲ್‌ತು ಇದ್ದುದ 
ವಂಚಿಸದಿದ್ದಡೆ ಕೂಡಲಸಂಗಮದೇವನೊಲಿದು ಸಲಹುವ (ಬಸವ. ೨:೧೫), ಜನಪತಿಗೆ 
ಭಂಡಾರಿ ಹೇಳಿದುದನಿತುಮಂ ವಂಚಿಸದೆ ವಿವರಿಸಿ ಗೋಪಿ ಹೇಳುತ್ತ (ಬಸಪು. ೧೦-೭). 
೩. ತಪ್ಪಿಸಿಕೊಳ್ಳು ; ನುಣುಚಿಕೊಳ್ಳು : ಕಡುಕೆಯ್ದು ಕುತ್ತೆ ವಂಚಿಸಿ ಬಿಡೆ 
ಬೀಸಿಜೊಡೊಡನೆ ಬಿಸಿ . . . ವಿಘಾತದಿಂ ಪೊಯ್ದೊಡಾಂಕೆಗೊಂಡಣ್ಮಿ ಕಾದಿದರ್‌ 
ಡುಗಲಿಗಳ್‌ (ಗದಾಯು . ೮-೯); ಬೊಬ್ಬಿಟ್ಟೆದಿರಾಂತು ರಕ್ಕಸನ ಗಟ್ಟಿವಾಳಿಕೆಯ 
ವಂಚಿಸಿ ನೊಸಲೊಡೆವಂತೆ ಹೆಟ್ಟಿದ ವಜ್ರಮುಷ್ಠಿಯಲಿ (ಮೋಹತ. ೧೨-೮೮) 

[ವಂಚನ 4 - ಇಸ್ಕು) 

ವಂಚೆಸುಹ (ನಾ). ಮೋಸಮಾಡುವಿಕೆ ; ವಂಚಿಸುವಿಕೆ : 

ವಿಸಂವಾದುು ವಿಪ್ರಳಾಪಃ - ಈ ೩ ವಂಚಿಸುಹ'' (ಹಲಾಯು. ೧೨೩-೬೩). 
[ವಂಚಿಸು 4 -ಹ್ಮ (ಆ -ಪೃ)] 

ವಂಜಕ (ನಾ). ನಿರ್ಗತಿಕ; ದರಿದ್ರ(?) : ಬಂಜೆಗೆ ಮಕ್ಕಳು ವಂಜಕರಿಗೆ ಬೇಡಿತ್ತನೀವ 
ಕುಂಜರಾಂಬರಧರ (ಸೌರ ೨೪, ೬೭೨-೧೬; ಸು. 15ನೆಯ ತತ). [7] 

ವಂಜುಲ, ವಂಜುಳ (ಗು). ೧. ಕೊಂಕಿದ; ಡೊಂಕಾದ. (ನಾ). ೨. ಒಂದು 
ಬಗೆಯ ಸಸ ; ಬೆತ್ತದ ಗಿಡ ; ಹಬ್ಬೆ ಗಿಡ : "“ವಂಜುಲಃ ನಿಚುಲು - ಈ 
೨ ಹಬಸೇಗಿಡದ ಪೆಸರ್‌'' (ಹಲಾಯು. ೩೨-೪೨). ಓ. ಒಂದು ಬಗೆಯ ಸಸ್ಮ ; 
ನೆಮ್ಮಿಗಿಡ ; ತಿನಿಶ. ೪. ಒಂದು ಬಗೆಯ ಮರ ; ಅಶೋಕವೃಕ್ಷ. ೫. ಒಂದು 
ಬಗೆಯ ಮರ ಮೆತ್ತು ಅದರ ಹೂವು ; ಬಕುಳ. ೬. ಒಂದು ಬಗೆಯ ಹಕ್ಕಿ; 
ಹೊರಸು. ವಂಜುಳ : ೨. ಎಜಗದ ತೀರ ಭೂರುಹಮನೆಯ್ದೆ ಮೊದಲ್ಲಿ ಡೆ ಕೀಟ್ಟ 
ಬೆಂಗೆ ಬಿಟ್ಟ್‌ ಅಗಿದ ವಂಜುಳಪ್ರಕರಮಂ ಪರಿವರ್ಧಿಪ ಸಿಂಧುತೋಯದಂತೆ . . . ರಾಜ 
ಲೀಲೆ ಕಣ್ಣೆಜ್‌ದುದು (ಫಷ್ಪಪು. ೧೩-೬). ೩.""ತಿನಿಶ: . . . ವಂಜುಳಃ , ಚಿತ್ರಕೃತ್‌-೭ 
ಹುಲಿಗೇಮರದ ಪೆಸರುಗಳು. ಹುಲಿಗಲಿ, ನೆಮ್ಮಿ, ಹೊಂಗೆ'' (ಸಿದ್ಧಾಂತಿ. ೧೧೭). 
೪. ಪನಸ ಬದರೀ ವಕುಳ ವಂಜುಳ. . . ಬಿಲ್ದಾಶ್ಚತ್ನಾದಿವೃಕ್ಷಂಗಳು ಸುಮನಸಭರಿತವಾಗಿ 
ಶೋಭಿಸುತಲಿತ್ತು (ಪುರಾವಿ. ೯೬). ೫. ಖರ್ಜೂರಂ ವಂಜುಳಮುಂ . . . ಮಂಜುಳ 
ದುದ್ಮಾನವನದೊಳಿರ್ಪವು ಪೆಂಪಿ೦ (ಹಮ್ಮಿರ. ೪-೧೫). ೬. "'ಜೀವಂಜೀವಃ . . . 
ವಂಜುಳಃ , ಕಪೋತ: -- ಈ ೬ ಹೊಜಿಸು'' (ಹಲಾಯು. ೪೨-೧೦೦). [ಸಂ.) 

ವಂಜುಳೆ "ವಂಜುಲ' ನೋ. 

ವಂಟ (ನಾ). ಆಳು; ಸೇವಕ: ""ಠಕಾರಕ್ಕೆ ಟಕಾರಂ -- ಕಠೋದ್ಡ - ಕಟೋರ 
- .. ವಂಠ - ವಂಟ'' (ಶಮದ. ೨೫೫ ಪ್ರಯೋ); ತನಗಿಲ್ಲದ ವಂಟ ತುಂಟ ಚೂಡಾರತ್ನಾ 
(ನಿಚಿವಾ. ೧೦೨೭). "ಬಂಟ, ' ಪರಾ. [« ಸಂ. ವಂಠ) 

ವಂಟಕ (ನಾ). ೧. ಭಾಗವಾಗುವಿಕೆ ; ಪಾಲಾಗುವಿಕೆ. ೨. 
ಮಾಡುವವನು ; ಭಾಗಮಾಡುವವನು. ೩. ಭಾಗ ; ಪಾಲು : 


“ವಿಪ್ರಲಂಭ 


ಪಾಲು 


೭೭೫೦ 


“"ಅಂಶ;, | 


ವಂತಿಗೆ 


ಭಾಗ ವಂಟಕಃ - ೩ ಕೆಲವು ಭಾಗಕ್ಕೆ ಹೆಸರು; ಹಿಸ್ಸೆ ಪಾಲು'' (ಸಿದ್ಧಾಂತಿ. ೩೦೨). 
೪. ಅವಿವಾಹಿತ ; ಬ್ರಹ್ಮಚಾರಿ : ೪. "ವಂಠ' ಹೋ. (ಸಂ.] 

ವಂಟಶಾಲೆ (ನಾ). ಅಡುಗೆಮನೆ ; ಪಾಕಶಾಲೆ : ವಂಟಶಾಲೆಯಲಿ ಅಡಿಗೆ 
ಮಾಡಬೇಕು (ಎಕ. ರ (5), ದೇವನೂ. ೧೬-೩೦; 1697). 

5 [ಇ-- ತೆಲು. ವಂಟಶಾಲ, ವಂಟಸಾಲ] 
ವಂಟಿ "ವೆಂಟಿ' ನೋ. 
ವಂಟೆ (ನಾ). ಒಂದು ಬಗೆಯ ಮರ : ವಂಟೆ (ವೊಟಂಬಾ) - ಇದರ ಕಟ್ಟಿಗೆ 

ಮಿದು. ಕಾಯಿಯನ್ನು ಮಸಾಲೆಯಲ್ಲಿ ಹಾಕುವರು (ಕಭಾಗೆ. ೪೭); ವಾಟೆಗಿಡ, 
ವಂಟೆಮರ (ಮೈಔಗಿ. ೧೦-೧೬೨). (7) 

10| ವಂಠ (ನಾ). ೧. ಆಳು ; ಸೇವಕ. ೨. ಕುಳ್ಳ; ಕುಬ್ದ. ೩. ಕುಂಟಿ ; ಹೆಳವ. 
೪. ಮದುವೆಯಾಗದವನು ; ಅವಿವಾಹಿತ. ೫. ಒಂದು ಬಗೆಯ ಆಯುಧ ; 
ಕೊಂತ. (ಸಂ. | 

ವಂಶದೇಶೆ (ನಾ). ಒಂದು ಬಗೆಯ ತೆರಿಗೆ : ರಾಜಗುರು ಚಂದ್ರಮೌಳಿದೇವರ್‌ 
ಸಮಸ್ತ ಶಿವಗಣಸಹಿತಂ ಬಂದುಚಿತಪೂಜೆಯಂ ಸಾನಂದದೆ ಕೈಕೊಂಡು 
ವಂಠದೇಚೆಮಾನ್ಕಮಿದಕ್ಕೆಂದಾ ಕುಮಾರದೇವರ್ಗ್ಗಂದಾ ಸಿದ್ದೇಶನೊಸೆವ ಧಾರೆಯನೆಅದರ್‌ 
(ಎಕ. ೪( ಕಡೂರು. ೧೨-೩೦; 1233). [ವಂಠ * ತೆಲ್‌] 

ವಂಡು, ಬಂಡು, (ನಾ). ೧. ಕೆಸರು ; ರಾಡಿ :"ಕೆಸಜುರ್ಬುರ್ಬೆಚೆ ನೀರ್ಬೊಬ್ಬುಳಿಸಿ 
ಬುಳುಬುಳುಂದೇಂಕಿ ವೆಂ೯ವಂತಡೆಯ್ದಿ ಕಂಪಂ ಮಸಗುತ್ತುಂ ಬತ್ತೆ (ಜಗವ. ೧೭-೬೪); 
ಚಿಕ್ಕಾವಾಳೆ ವಂಡಿನೊಳಗಿಕ್ಕಿತಾ ಬೆಳಸಿನಂತೆ ಬಿಕ್ಕಿ ಬೀಗಿ ಬೆಳದಿಯಲ್ಲೆ ಸತ್ಯಭಾಮಿನಿ 
(ಶ್ರೀಕೃಪಾ. ೪೧. ೨. (ಮದ ಮೊದಲಾದ) ದ್ರವವಸ್ತುವಿನ ತಳದಲ್ಲಿ ನಿಲ್ಲುವ 
ಗಸಿ ; ಚರಟ. (ಗು). ೩. ಜವುಗಾದ : ವಂಡುಭೂಮಿಯಾಗಿ ಮಡಿಕಟ್ಟು 
ನೆಲವಾಗಿದ್ದರೆ ಮೊದಲು ಎಳ್ಳು ಬಿತ್ತಿ ಆ ಬೆಳೆಯನ್ನು ತೆಗೆದುಕೊಂಡು ಪುನಃ . . 
ಭೂಮಿಯ ಪರೀಕ್ಷಿಸಿ ಬಿತ್ತಬೇಕು (ಕೃಒಪ್ರ. ೨೭). "ಒಂಡು' ಹೋ. ಬಂಡು, . 
೪. (ಗಟ್ಟಿಯಾದ) ರಸ : ಈ ಕವಳವನು ಹುಣಿಸೆಯ ಹಣ್ಣಿನ ಬಂಡಿನಲ್ಲು ಕಲಸಿ 
`ಲೇಪವ ಮಾಡುವುದು (ಅತ್ಮಟಿ. ೧೦೫-೪). 

[ದೇ ೫ ತಮಿ. ವಣ್ಬಲ್‌; ತೆಲು. ವಂಡು, ವಂಡ, ವಂಡಲಿ] 

-ವಂತ (ಪ್ರ). ಇದನ್ನು ಪಡೆದವನು, ಹೊಂದಿದವನು ಅಥವಾ ಇದನ್ನು 
ಪಡೆದುದು, ಕೂಡಿದುದು ಎಂಬ ಅರ್ಥದಲ್ಲಿ ನಾಮಪದದ ಮುಂದೆ ಬರುವ 
ತದ್ಧಿತಪ್ರತ್ಮಯ : ಅಲ್ಲಿ ಇದುಂಟೆಂಬರ್ಥದೊಳೆಲ್ಲಿಯುಮುಳ್ಳೊಡೆಯ ವಂತಶಬ್ದ 
ಮವಕ್ಕುಂ (ಕಾವ್ಮಾವ ೩೩೬); ವಂತ ಪ್ರತ್ಮಯಕ್ಕೆ - ಸಿರಿವಂತಂ, ಜಯವಂತಂ, ಜಸವಂತಂ, 
ಹೊನ್ಮವಂತಂ (ಶಮದ. ೨೦೬ ಪ್ರಯೋ). "ಪರಿಮಳವಂತ' ಪರಾ. [ಆ ಸಂ. ಮತ್‌) 

ವಂತಕಾರಿ “ಹೊಂತಕಾಟ್‌,' ನೋ. 

ವಂತಿಗೆ, ವತ್ತಿಗೆ (ನಾ). ೧. (ಧರ್ಮಕಾರ್ಯಕ್ಕಾಗಿ ನೀಡುವ) ಸಹಾಯ 
ಧನ ; ಕೊಡುಗೆಯ ಹಣ: ಸಂಪಿಗೆಯ ಶಿವಭಟ್ಟರು, ರಾಮನ ಗುಡಿ 
ಕಟ್ಟಲಿಕ್ಕೆ ಒಂದು ಪೈ ಕೂಡ ಕೊಡದವರು. ಅಂಥವರನ್ನು ಮಾರುತಿಗುಡಿ ಕಟ್ಟಿಸಲಿಕ್ಕೆ 


15 


30 


35 
|. “ವಂತಿಗೆ'' ಕೊಡಿ ಅಂದರೆ ಹೇಗಾದೀತು (ಪರಾವ. ೭); ಧರ್ಮಮಠವನ್ನು 
(ಮೋಜೀವ. ೧೬). 


ಕಟ್ಟಿಸಲಿಕ್ಕೆಂದು ಇವರು ವಂತಿಗೆ ಕೂಡಿಸುತ್ತಿರುವರು 
೨. (ಸಾರ್ವಜನಿಕಸಂಸ್ಥೆ, ಸಂಘ, ಸಭೆ, ಸಮಾರಂಭ ಮುಂತಾದ 
ಕಾರ್ಯಗಳಿಗಾಗಿ ಸಾರ್ವಜನಿಕರಿಂದ ತೆಗೆದುಕೊಳ್ಳುವ) ಚಂದಾಹಣ ; 
ವರ್ಗಣಿ : ನಮ್ಮಲ್ಲಿ ಕೂಡಿದ ವಂತಿಗೆಯ ಹಣವು ನಲವತ್ತೈದು ರೂಪಾಯಿಗಳು 
(ಕಪಪ ೫-೧೮). ೩. ಕೊಡುಗೆ ; ಕಾಣಿಕೆ : ಭೂಗರ್ಭಶಾಸ್ತ್ರ, ಖಗೋಳಶಾಸ್ತ್ರ, 
ಭೌತಶಾಸ್ತ್ರ ಮುಂತಾದಭಾಗಗಳಲ್ಲೂ ಸಾಕಷ್ಟು ಪರಿಶ್ರಮವಹಿಸಿ, ಜ್ಞಾನಭಂಡಾರಕ್ಕೆ 
ತನ್ನ ವಂತಿಗೆಯನ್ನು ಸಲ್ಲಿಸಿದನು (ಸ್ಕಕ. ೫). ವತ್ತಿಗೆ : ೩. ವಿರೂಪಾಕ್ಷನಾಯೇರು 
ತಮಗೆ ವತ್ತಿಗೆಯಾಗಿ ಪಾಲಿಸಿದ ಹಾಸನದ ಸೀಮೆಯ ನಿಡಿವಿಡಿಯ ಗ್ರಾಮಕ್ಕೆ 
ಸಲುವಂಥ ಕಾಲುವಳಿಯ ವಿವರ (ಎಕ.೪, ಹಾಸನ. ೧೫-೨೦: 1562). 
ಈ (ದೇ.॥ ತುಳು. ಒಂತಿಗೆ] - 


ವಂತು 


ವಂತು (ನಾ). ಸರದಿ ; ಪಾಳಿ : ತಂತಿನಲ್ಲಿ ವನಾಂತರದಲ್ಲಿ ವಂತು ವಂತು 
ವಂಶಂಗಳಲ್ಲಿ ಪಂಥ ಮಾಡುವಲ್ಲಿ : . . ಕೌಂತೇಯಸಹಾಯ ವಿಜಯವಿಠಲನಂಘ್ರಿಚಿಂೆ 
ಮಾಡುವ ಕುಲವಂತಗೆ ಭಯವೆ (ಎಸಸು. ೬೯-೫). "ಒಂತ್ಕು' ಪರಾ. 

(ದೇ. | ತೆಲು. ವಂತು] 

-ವಂತೆ (ಪ್ರ). ಇದನ್ನು ಪಡೆದವಳು ಅಥವಾ ಉಳ್ಳವಳು ಎಂಬರ್ಥದಲ್ಲಿ 
ನಾಮಪದದ ಮುಂದೆ ಬರುವ ಒಂದು ತದ್ದಿತಪ್ರತ್ಮಯ : "ಪತಿವಂತೆ' 
ಪರಾ. [- ವಂತ - ಎ] 

ವಂದ "ವರ್‌' ಪರಾ. 

ವಂದಕ (ನಾ). ೧. ನಮಸ್ಕರಿಸುವವನು ; ವಂದಿಸುವವನು : ಮಾಯೆಯ ಬಲೆಗೆ 
ಸಿಲುಕದಿರು ಎಂದು ಪಿರಿಯರಸನು ಕರುಣದಲಿ ವಂದಕನ ತಿಳುಹಿದನು 
(ನಿಭಾಗ. ೧೧-೧೭-೪೮). ೨. ಒಂದು ಬಗೆಯ ಪರಾವಲಂಬೀಸಸ್ಕ : ""ಜೀವಂತಿಗೆ, 
ಬಂದರಿಕೆ, ಬದನಿಕೆ, ರಾಸನಾ, ವಂದಕಗಿಡ'' (ಸುಕ್ಮನಿ. ೧೬೩). [ಸಂ.] 

ವಂದನ, (ನಾ). ಸೆರೆ ; ಬಂಧನ : ಬಂಧನ - ವಂದನ (ಶಬ್ದಾನು. ೧೪೪ ಪ್ರಯೋ). 

[ಆ ಸಂ. ಬಂಧನ] 

ವಂದನ್ನ (ನಾ). ೧. (ಗೌರವ, ವಿನಯ, ಭಕ್ತಿ ಮುಂತಾದುವುಗಳನ್ನು 
ಸೂಚಿಸಲು ಮಾಡುವ) ನಮಸ್ಕಾರ ; ನಮನ :. ""ನತಂ ವಂದನಂ'' 
(ಮಂಗರಾ. ೧೬-೩೬೯). ೨. ಹೊಗಳಿಕೆ ;ಸ್ತುತಿ. ೩. ಬೇಡುವುದು ;ಪ್ರಾರ್ಥಿಸುವುದು ; 
ಯಾಚನೆ. ೪. ತೋರಣ ; ವಂದನಮಾಲೆ. ೫. ಮನೋಹರವಾದುದು ; 
ರಮ್ಮವಾದುದು. ೬. ಪೂಜೆ ; ಆರಾಧನೆ. ೭. ಜಲಜಂತು ; ಜಲಚರ. 
೮. ಕತ್ತಲೆ ; ಅಂಧಕಾರ. ೯. ಕಣ್ಣಿಗೆ ಕಾಣಿಸುವುದು; ಗೋಚರ ; ದೃಶ್ಮ. 
೧೦. ನೀರು ; ಉದಕ : "" ಜಲಚರಗಳು ನಿರ್ಮಲ ಕತ್ತಲೆ ತೋರಣ ಕಾಣಬಹುದು 
ಇದುಮೈನಾಮಂ ಸಲೆ ವಂದನ ಶಬ್ದಂ'' (ನಾನಾಕಂ. ೧೧೪); ""ಪಯೋಜಂತು ಮನೋಹರಂ 
ತಿಮಿರ. ತೋರಣ  ಲೋಚನಗೋಚರಾರ್ಣವೆಂಬಿಂತಿವು ವಂದನಾಖ್ಯಂ'' 
(ಪಾನಾರ. ಅ). ೧೧. [ತತ್ತ್ವಶಾ] ಒಂಬತ್ತು ವಿಧವಾದ ಭಕ್ತಿಗಳಲ್ಲಿ 
ಒಂದು : ನಮಸ್ಕರಿಸುವುದು : ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವೆ, ಪೂಜೆ, 
ವಂದನ, ದಾಸ್ಮ, ಸಖ್ಮ, ಆತ್ಮಾರ್ಪಣಮೆಂಬ ನವವಿಧಮಾಗಿರ್ಪ್ಷುದೆಂದಟ್‌ದಿಂತು 
ಫೀಠಸ್ಥಶಿವಲಿಂಗದ ಬಹಿರಂಗದ ಪೂಜೆಯಂ ವಿಸ್ತರಿಸಿ (ವಿವೇಕ. ೫); "ಶ್ರವಣಂ, 
ಕೀರ್ತನಂ, ವಿಷ್ಣೋಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಮಂ, ಸಖ್ಯಂ, 
ಆತ್ಮನಿವೇದನಂ'' ಎಂಬ ೯ ವಿಧ ಭಕ್ತಿಯಿಂದ ಪರಮಾತ್ಮನನ್ನು ಭಜಿಸುತ್ತಾ . . . 
ಚಿಂತಿಸುವವರಾರೋ, ಅವರೆ ಮುಕ್ತಿಯೋಗ್ಕರು (ಹಸಾರ. ೨೧-೫೧ ತಾತ್ಮರ್ಯ). 
೧೨. ಒಂದು ಬಗೆಯ ಸಸ್ಯ :"" ಆಮ್ರಸಾರಕಂ- ವಂದನ'' (ಓಷಧಿ. ೧೨). [ಸಂ.] 

ವಂದನಂಗೆಯ್‌ (ಕ್ರಿ). ನಮಸ್ಕರಿಸು ; ವಂದಿಸು : ಮುಂದೆ ಇಬ್ಬರು ಜಂಗಮಕೆ 
ಒಂದೊಂದು ಜಾಳಿಗೆಯಂ ಸಮರ್ಪಿಸಿ ವಂದನಂಗೆಯ್ದತಿವಿನಯದಿಂ ಜಂಗಮಾವಳಿಗೆ 
ಬಂದು ಪಾದಾರ್ಚನೆಗಳಂ ಮನವೊಂದಿ ಮಾಡಿ (ಬಸಪು ೩೦-೨೦). [ವಂದನ್ಮ 4 ಕೆಯ್‌,) 

ವಂದನಮಾಲಿಕೆ (ನಾ). ಹಬ್ಬ , ಹರಿದಿನ ಇತ್ಕಾದಿ ವಿಶೇಷಸಂದರ್ಭಗಳಲ್ಲಿ 
ಅಲಂಕಾರಕ್ಕಾಗಿ ಬಾಗಿಲು, ಬೀದಿ, ಮುಂತಾದೆಡೆಗಳಲ್ಲಿ ಕಟ್ಟುವ ತಳಿರು, 
ಹೂವು, ಬಟ್ಟೆ ಮುಂತಾದುವುಗಳ ಮಾಲೆ ; ತೋರಣ : ಹರಿಚಂದನ 
ವಂದನಮಾಲಿಕೆಗಳ್‌ ಪರಿವೇಷ್ಟಿಸೆ ಮೆಲೌದುವು ಶಾಲಿಕೆಗಳ್‌ (ಚಂದ್ರಪು. ೪-೬೩ ರಗಳೆ). 
[ಸಂ. ವಂದನಮೂಲಿಕಾ] 

ವಂದನಮಾಲೆ, ವಂದನಮಾಳೆ (ನಾ). ವಂದನಮಾಲಿಕೆ 
. “ಚತುರ್ಮಿಂಶತ್ಮರ್ಹತ್ಪ ತಿಮಾವಿರಾಜಮಾನಹೇಮದಾಮವಿಲಂಬಿತ ಘಂಟಾಸಮನ್ವಿತ 
ವಂದನಮಾಲೆಗಳೊಳ೦ (ಅದಿಪು. ೧೬-೩೭ ವ); ಓರನ್ನಮಾದ ಚಂದನದ ತಳಿರ 
ವಂದನಮಾಲೆಯೊಳಂ , . . ಚೆಲ್ಜಿನ ಕುಲಗೃಹಮುಮಿರ್ಪಂತಿರ್ದ ವಸಂತಗೃಹಮಂ 
ಫೊಕ್ಕು (ಚಂದ್ರವು. ೭೯೫ ವ). ವಂದನಮಾಳೆ : ಶೈಳಪುರಂ ವಿರಾಜಿಸಿತೊ 
ಕಾಶ್ಮೀರಾಕ್ಷತಾಲೀಲೆಯಿಂ ವಿಳಸದ್ವಂದನಮಾಳೆಯಿಂ (ಪುಷ್ಪವು ೧೩- ೧೧೮). 

[ಸಂ. ವಂದನಮಾಲಾ। 


೭೭೫೧ 


35 


ವಂದಾರು 


ವಂದನಮಾಳೆ "ವಂದನಮಾಲೆ' ನೋ. 

ವಂದನಾರ್ಪಣೆ (ನಾ). ಸಭೆ, ಸಮಾರಂಭ ಮೊದಲಾದುವುಗಳ ಕೊನೆಯಲ್ಲಿ 
ಔಪಚಾರಿಕವಾಗಿ ಕೃತಜ್ಞತೆಯನ್ನು ಸಲ್ಲಿಸುವುದು ,-ಆಭಾರವನ್ನು 
ಸೂಚಿಸುವುದು : ಸಮಾರಂಭದ ಕೊನೆಯಲ್ಲಿ ಸಂಘದ ಕಾರ್ಯದರ್ಶಿಗಳು 
ವಂದನಾರ್ಪಣೆ ಮಾಡಿದರು (ರೂಡಿ). [ಸಂ. ವಂದನಾರ್ಪಣ] 

ವಂದನೀಯ (ಗು). ೧. ನಮಸ್ಕರಿಸಲು ಯೋಗ್ಕನಾದ ; ಪೂಜನೀಯ. 
೨. ಸ್ತುತಿಸಲು ಅರ್ಹನಾದ. (ನಾ). ೩. ಗೌರವಾರ್ಹನಾದ ವ್ಯಕ್ತಿ ; 
ಪೂಜನೀಯವ್ಕ್ಯಕ್ತಿ : ವಂದನೀಯರು ಮುನಿಗಳಿತ್ತಲು ಬಂದಿರೇತಕ್ಕಿರುಳು 
ನೀವು (ಕಾಶಿರಾ. ೧೯-೬೦); ವಂದನೀಯರ್ಗೆ ವಂದಿಸಿ... ಅನ್ಕೋನ್ಕ ಸಂಭಾಷಣೆಗಳಿಂದೆ 
ಮುದಿತರಾಗಿ ವಂದಿಸಿದರೆಲ್ಲರುಂ ಬಕದಾಲ್ಸ್ಮಮುನಿಗೆ (ಜೈಮಿಭಾ. ೩೩ ೨೫). [ಸಂ.] 

ವಂದನೆ (ನಾ). ೧. ನಮನ ; ನಮಸ್ಕಾರ : ಸಂಧಿಸಿದ ಜನದ ವಂದನೆಗೆ ಮೊದಲೀ 
ಸ್ವಸ್ತಿಯೆಂದೊಡಾ ಭೂಸುರಂ ಪ್ರಿಯದೊಳಾ ಪ್ರಾಣಿಯಂ ಕೊಂದನಲ್ಲದೆ ಬೇಜ್‌ ಶಾಪ 
ಮೇತಕೆ (ಜೈಮಿಭಾ. ೨೬-೩೦). ೨. ಸ್ತುತಿ ; ಸ್ತೋತ್ರ ;ಕಿಚ್ಚು ದೈವವೆಂದು ಹವಿಯನಿಕ್ಕುವ 
ಹಾರುವನ ಮನೆಯಲ್ಲಿ ಕಿಚ್ಚೆದ್ದು ಸುಡುವಾಗ . . . ವಂದನೆಯ ಮಣಿದು 
ನಿಂದಿಸುತಿರ್ದರಯ್ಮಾ (ಬಸವ. ೫೮೬); ನಿಂದಿಸುವವಗೆ ವಂದನೆ ಇಲ್ಲ (ನೀತಿಟಿಂ. ೬-೨೩). 
೩. ಪೂಜೆ ; ಆರಾಧನೆ. ೪. |ಶತ್ತ್ವಶಾ। ಒಂಬತ್ತು ಬಗೆಯ ಭಕ್ತಿಗಳಲ್ಲಿ 
ಒಂದು ; ನವವಿಧಭಕ್ತಿಗಳಲ್ಲಿ ಒಂದು ; ನಮಸ್ಕಾರ : ಭಕ್ತಿ ನವವಿಧ 
. ೬. ಗುರು ಪರಮ ನಿರುಪಮ ನಿರಾಮಯ ಪರಮಪದ ಪರಿಪೂರ್ಣನೆಂದರಿಯುವುದೆ 
ವಂದನೆಯು (ಗತಾ. ೩-೫೮). ೫: [ಜೈನ] ಒಬ್ಬ ತೀರ್ಥಂಕರನನ್ನೇ ಪೂಜಿಸುವುದು : 
ಏಕತೀರ್ಥಕರನಿಬಂಧನಮಪ್ಪ ವಂದನೆಯೆಂಬ ಹದಿನೆಂಟನೆಯ ಮೂಲಗುಣಂ 
(ಶ್ರಾವಕಾ ೮೩). [ಸಂ. ವಂದನಾ) 

ವಂದನೆಗೆಯ್‌, ವಂದನೆಗೈ (ಕ್ರಿ). ನಮನಮಾಡು ; ನಮಸ್ಕರಿಸು :ಬಂದಳಾಕ್ಷಣ 
ಸಖಿಯೊಡಗೂಡಿ ವಿಲಸಿತದಂದಣವಿಳಿದು ನಾರದಗೆ ವಂದನೆಗೆಯ್ದಳು 
(ಮೋಹತ. ೪೧-೬೨). ವಂದನೆಗೈ : ನಿಂತು ವಂದನೆಗೈದು ಕೇಳಿದನಿಂತು (ಗಗತಾ. ೧೯-೪). 

(ವಂದನೆ 4 ಕೆಯ) 

ವಂದನೆಗೈ 'ವಂದನೆಗೆಯ್‌' ನೋ. 

ವಂದರಿ (ನಾ). (ಸಾಮಾನ್ಯವಾಗಿ ಧಾನ್ಯ, ಹಿಟ್ಟು ಮುಂತಾದುವುಗಳನ್ನು 
ಹಸನು ಮಾಡಲು ಉಪಯೋಗಿಸುವ) ತೂತುಗಳಿರುವ ಒಂದು ಸಲಕರಣೆ ; 
ಜರಡಿ ; ಒಂದರಿ : ಹೃದಯಂಗಳು. ವಂದರಿಯಂತೆ ಛಿದ್ರಮಾಗುವದಂ ನೋಡಿ 
(ಸಾಗಂಧಿ. ೨೯೬-೧೦); ಜುಷಿಗಳು ವಂದರಿಯಿಂದ ಹಿಟ್ಟಿನಂತೆ, ತಮ್ಮ ಹೃದಯಗಳಿಂದ 
ವಾಣಿಯನ್ನು ಪವಿತ್ರಗೊಳಿಸಿ ಉಚ್ಚರಿಸುತ್ತಾರೆ (ಭಾರದ. ೪೮). [ಆ ಒನಲಿ] 

ವಂದರು (ನಾ). ಒಂದು ಬಗೆಯ ಭೋಜನಪರಿಕರ (7) : ಆ ಭೋಜನದ 
ಪರಿಕಾರಮೆನ್ತೆನ್ಹಡೆ ಆರುಮಾನ ಅಕ್ಕಿ ಮಾನ ತುಪ್ಪ ಒಂದುಮಾನ ವಂದರು 
(ಮೈಆರಿ. ೧೯೨೭, ೧೫೧-೧೩೬; 870). 1?] 

ವಂದಾಕೆ (ನಾ). ಒಂದು ಬಗೆಯ ಪರಾವಲಂಬೀಸಸ್ಕ 
(ಬಂದಣಿಕೆ) - ವಂದಾಕಾ'" (ತದ್ದಕೋ. ೨೮). [ಸಂ. ವಂದಾಕಾ] 

ವಂದಾರು (ಗು). ೧. ಸ್ತುತಿಸುವ ; ಸ್ತೋತ್ರಮಾಡುವ :ವಂ। ಪಾಠಾ. ಮಂ] ದಾರ 
£ರು3ಿಮುನೀಂದ್ರವೃಂದಾರಕವೃಂದಸೌಂದರಮುಮಾಸನ್ನಬಭವ್ಯವ್ಮೋಮಚರ 
ಭೂಚರನಿಚಯನಿಚಿತಮುಮಾಗಿ (ಆದಿಪು. ೩-೪೫ ವ); ವಂದಾರುಜನಕೆ ವಾಂಛಿತ 
ಫಲಗಳನೀವ ಮಂದಾರತರುಗೆ ಮಾಧವಗೆ . . . ಆನು ವಂದಿಪೆನು (ಹದಿಬ ೭ ೧). 
(ನಾ). ೨. ನಮಸ್ಕರಿಸುವವನು ; ವಂದಿಸುವವನು : ""ವಂದಾರು: , 
ಆಭಿವಾದಕ:, 7: ೨ ಮುಗಿಯುವ ಸ್ವಭಾವವುಳ್ಳವನು, ಕೈಮುಗಿಯುವವನು, 
ನಮಸ್ಕರಿಸುವವನು'` ೩. ಹೊಗಳಿಕೆ ; ಸ್ತುತಿ. 
೪. ಸ್ತೋತ್ರಮಾಡುವವನು : ಸ್ತುತಿಸುವವನು : ವಂದಾರು ಬಂದ ಫಾಲ್ಗುಣ 
ನಂದೀಶ್ವರದೊಳ್‌ ತ್ರಿಪೃಷ್ಠತನಯಂ ತನುವಂ ತಂದುಪವಾಸಕ್ಕಾ ನಿಜನಂದನದ 
ಸಹಸ್ರಕೂಟಚೈ ತ್ಯಾೀಲಯದೋೊಳ್‌ ಇರೆ ಶಿಾಇಂತಿಪು 4 ೪೮) |ಸಂ.1 


“ಬದನಿಕೆ 


ಸಿದ್ಧಾಂತಿ. ೩೩೦). 


ವಂದಿ ೭೭೫೨ ವಂಶ 


ವಂದಿ (ನಾ). ೧. (ರಾಜನ ಆಸ್ಥಾನದ) ಸ್ತುತಿಪಾಠಕ ; ಮಂಗಳಪಾಠಕ ; | ವಂದ್ಯತೆ (ನಾ).೧. ಹೊಗಳಲು ಅರ್ಹವಾಗಿರುವಿಕೆ . ೨. [ಜೈನ] ಪರಿವ್ರಾಜಕರ 
ಹೊಗಳುಭಟ್ಟ : ವಂದಿ ಪೊಗಟೆ ಚಾಗಿ ಕೊಟ್ಟಂ (ಶಮದ. ೫೪೯ ಪ್ರಯೋ); ಗುರುಸುತ ಲಕ್ಷಣಗಳನ್ನು ತಿಳಿಸುವ ಇಪ್ಪತ್ತೇಳು ಸೂತ್ರಪದಗಳಲ್ಲಿ ಒಂದು 


ನಿನ್ನ ಗರ್ವವ ಹೆಜೌಸುವವು ಬೀಮಾಸ್ತ್ರವೆಂದುದು ನಂದಿಸಂದೋಹ (ಕುವ್ಮಾಕ ೧೫-೧೪). 
"ಬಂದ್ಮಿ' ಹೋ. ೨. ಸೆರೆಯಾಳು ; ಬಂದಿ : “ಪ್ರಗ್ರಹಃ . ಗ್ರಾಹಕ: . ವಂದೀ- ನೆಗಲ್ಡೊಡೆ' ದಿವ್ಕವಿಜಯ ಪರಮೂನುಪಮವಂದನೆಗಳಂ ಪಡೆರ್ಗು '(೫ವೂವು ೫.೧). 
ಈ ೩ ಬಂದಿ'" (ಹಲಾಯು. ೧೫:೬೪). `ವಂದಿಗ್ರಹ' ಪರಾ. ೩. ಲೂಟಿ ; ಸೂರೆ ; | 5 (ಸಂ. ವಂದ್ಮತಾ] 
ಕೊಳ್ಳೆ : "ಬಂದಿ' ಹೋ. (ಸಂ. ವಂದಿ. ವಂದಿನ್‌ ; ವಂದ್ಕೆ (ನಾ). ನಮಸ್ಕರಿಸಲು ಅರ್ಹಳಾದವಳು. (ಸಂ. ವಂದ್ಕಾ) 

ವಂದಿಗ (ನಾ). ಜೊತೆಯವನು ; ಸಂಗಡಿಗ : ಎನ್ನ ಹವಣೇ ಹಗೆಯ ಗೆಲುವಡೆ | ವಂಧುರ (ನಾ). ರಥದಲ್ಲಿ ಸಾರಥಿಯು ಕುಳಿತುಕೊಳ್ಳುವ ಸ್ಥಳ. ಸಂ.) 


ನಿನ್ನ ವಂದಿಗರಿರಲು ನೂಕದು ತನ್ನ ಸಾಹಸವೆಲ್ಲಿ ಪರಿಯಂತಹುದು ಕದನದಲಿ | ವಂಧ್ಯ (ಗು). ೧. ಬರಡಾದ ; ಬಂಜರಾದ. ೨. ಪ್ರಯೋಜನವಿಲ್ಲದ ; 


ವಂದ್ಕತೆಯೆಂಬುದು ಪರಮವಂದ,ನಪ್ಸರ್ಹದ್ದೇವನಂ ಭಕ್ತಿರ್ಯಿ ಇಂದಿಸಿ. ತಪದೆಇಳ್‌ 


(ಕುಮ್ಮಾದ್ರೋ. ೧- ಇ), ವಂದಿಗರುಮಾರರಿಯದಂತೈದಿ ಗುರುಹಾದದ್ದಂದ್ದಕಮಲಂಗಳಿಗೆ ನಿಷ್ಪಲವಾದ. (ನಾ). ೩. ಬರಡಾದುದು ; ಬಂಜರು : ಚಂದ್ರತಲವು 
ಯೆರಗಿ (ನವಮೋ. ೨೨-೩೭). [ಆ ಒಂದಿಗ] 10| ಜನರಹಿತವಾದುದೆಂಬುದನ್ನು, ವಂಧ್ಮ್ಯವೂ ಶೂನ್ಶ್ಕವೂ ಆದ ಅದರ ಮುಖಭಾವವು 

ವಂದಿಗೆ (ನಾ). ಜೊತೆ ; ಸಂಗಡ :ಚಂದಬಿಂದವನೊಲೆದ ಮಾತನಾಲಿಸುತಾಗಲಂದು ಪ್ರತಿಪಾದಿಸುವುದು (ಜ್ಕೋತಿರ್ವ. ೨೨೭). ೪. ಮಕ್ಕಳಿಲ್ಲದವನು ; 
ಕರ್ಕಶವೀರರೈದಿ ಶಬರಿಯ ಪೊರೆಗೆ ವಂದಿಗೆಯೊಳವಳಿತ್ತ ಸತ್ಕಾರಮಂ ಕೊಂಡು ಸಂತಾನವಿಲ್ಲದವನು : ವಂಧ್ಮನಪವರ್ಗತ್ತ್ವಮಿಲ್ಲೆನುತೊದಜ್‌ದುದು ವೇದಂ 
ಹೃದಯದಾನಂದದಿಂದೆ (ವೆಂಕಾರಾ. ೧-೨ ೨೧). [ಎ ಒಂದಿಗೆ] (ಶಂಕದಾ. ೧೬-೧೬). ([೫ಂ.1 


ವಂದಿಗ್ರಹ (ನಾ).೧. ಸ್ತುತಿಪಾಠಕರ ಮುತ್ತಿಗೆ. ೨. ಬಂಧನದಲ್ಲಿರಿಸುವುದು ; | | ವಂಧ್ಯಾಪಕ್ಷಿ (ನಾ). ಮಕ್ಕಳಿಗೆ ಬರುವ ಒಂದು ಬಗೆಯ ರೋಗ ;ಹಕ್ಕಿರೋಗ : 
ಸೆರೆಯಲ್ಲಿಡುವುದು. ೧,೨ : ಮಹದ್ದಂದಿಗ್ರಹಂ ತ್ಮಾಗಿಗವ್ರತಯೋಗಂ ಜಳಪಕ್ಷಿ |15| ವಂಧ್ಯಾಪಕ್ನಿದೋಷಲಕ್ಷ್ಮಣವೆಂತೆನೆ: - ಬಹುಬಳಲಿಕೆ, ನೆತ್ತಿವಾಯ ಕುಳಿಬಿದ್ದಿಹುದು, 


ಗಲ್ಲದೆ ಜನಕ್ಕಿಲ್ಲಲ್ಲಿ ಬೇಟೆಲ್ಲಿಯುಂ (ಪುಷ್ಪಪು ೨-೨೯). ([ಸಂ.] ||. ಕಾರುವುದು . . . ಉರಿತಾಪ ಉಂಟಾಗಿಹುದು. ಈ ಲಕ್ಷಣ ಉಂಟಾದರೆ 
ವಂದಿಜನ (ನಾ). (ರಾಜನ ಆಸ್ಥಾನದ) ಸ್ತುತಿಪಾಠಕರ ಗುಂಪು; ವಂಧ್ಯಾಪಕ್ಷಿ ಹಿಡಿದಿದೆ ಎಂದು ತಿಳಿವದು (ವೈದ್ಯಸಾ ॥, ೧೨). "ಪಕ್ಷಿಗ್ರಹ' ಹೋ. 
ಮಂಗಳಪಾಠಕರ ಸಮೂಹ : ಇತ್ತ ಪೊನ್ನ ಬುಧ ಮಾಗಧ ವಂದಿಜನಕ್ಕೆ ಕೊಟ್ಟ (2) 
ಕೋ(ಡೆ]ಡಆದೆ ಬೇಡಿ!ಮೋ)ಡಿಮಿದು ಚಾಗದ ಬೀರದ ಮಾತು ಕರ್ಣನಾ | | ವಂಧ್ಯಾಲಯ (ನಾ). ಬಂಜೆಯ ಮನೆ ; ಮಕ್ಕಳಿಲ್ಲದ ಮನೆ : ಸಲೆ 
(ಫಂಪಛಾ. ೧-೯೯). [ಸಂ.) ೫| ವಂಧ್ಮಾಲಯದಂತಿರೆ ಪಲಕಾಲಂ ಪುಷ್ಪವತಿಯೆನಾದಪೆನೆಂದುಂ ಫಲವತಿಯಾದ 
ವಂದಿತ (ಗು). ೧. ನಮಸ್ಕಾರವನ್ನು ಹೊಂದಿದ ; ನಮಿಸಲ್ಪಟ್ಟ : ಪೆನಿಲ್ಲೆಂದು ಲತಾಲಲಿತಾಂಗಿ ಬಾಡಿ ಪಾಡಲೌದೆಂಗುಂ (ಸುಬಮಾ. ೯-೯9). |ಸಂ.] 
ಶ್ರೀದಿವಿಜೇಂದ್ರವಂದಿತಪದಾಂಬುಜಂ . . . ಆದಿಪರಮೇಶ್ಚರನೀಗೆಮಗಿಷ್ಟಸಿದ್ಧಿಯಂ ವಂಧೈ (ನಾ). ೧. ಬಂಜೆ ; ಮಕ್ಕಳಾಗದವಳು : ವಂಧ್ಯಾಸತಿಯಾಗಿ [ಮಾಯೆ] 
(ನಾನಾರ. ೧). ೨. ಸ್ತುತಿಸಿದ ; ಕೊಂಡಾಡಿದ : ವಂದಿತಗುಣ ಪಲವೇಕಿನ್ನೊಂದನೆ ಪಿರಿದುಂ ದುಃಖಕ್ಕಿದೇಂ ನೋಂತೆನೋ (ಸುಕುಮಾ. ೯-೧೦೩). ೨. ಬಂಜೆಯಾದ.ಹಸು ; 
ಕೇಳ್ಮಥೆಯನತ್ಮಪೂರ್ವಮಿದಂ (ಧರ್ಮಾಮೃ. ೧೨-೨೦೫). (]ಂ.| ಗೊಡ್ಡು ಆಕಳು : ""ವಶಾ, ವಂಧ್ಮಾ - ೨ ಬಂಜೆಯಾದ ಆಕಳು'' (ಸಿದ್ಧಾಂತಿ. ೨೯೪). 


ವಂದಿಸು (ಕ್ರಿ). ೧. ತಲೆಬಾಗು ; ನಮಸ್ಕರಿಸು ; ಪ್ರಣಾಮ ಮಾಡು :|25 ವಂಧ್ಕಾಸ್ತನಂಧಯ ಎ ೧. ಬಂಜೆಯ ಹಾಲು ಕುಡಿಯುವವನು ; ಬಂಜೆಯ 
ಕ್ರಿಯಾಪೂರ್ವಕಂ ವಂದಿಸಿ ಭಟ್ಟಾರರ್ಗೆ ಗುರುಭಕ್ತಿಗೆಯ್ದು . . . ಧರ್ಮಮಂ ಕೇಳ್ದ ಮಗ. ೨. (ಆಲಂ) ಅಸಂಭವವಾದುದು ; ಅವಾಸ್ತವವಾದುದು : ಕ್ಷಣಿಕಪ್ರತಿಜ್ಞೆ 


ತದನಂತರಂ (ವಡ್ಡಾರಾ. ೭೯-೧೫); ಕಂಡನು ಕಾರವೇಶ್ವರನ ಅಂದಣವನಿಳಿದರಸನಾತಗೆ ಜೀವನೊಳೊಣರದು ವಂಧ್ಯ್ಕಾಸ್ತನಂಧಯಪ್ರತಿಮಮದಂ ಗುಣಿ ದೂಹಿಸೆ ಯುಕ್ತಿಗಳಿಂ 
ವಂದಿಸಿದನಾ ಮಾದ್ರಪತಿ - (ಕುವ್ಮಾಕ. ೫-೧೩). ೨. ಸ್ತುತಿಸು ; ಸ್ತೋತ್ರಮಾಡು : ಕ್ಷಣಾರ್ಧಮುಂ ನಿಲ್ಲದು (ಶಾಂತಿಪು. 6-೧೪೪); ನಿನ್ನ ಕಾಣ್ಕೆಗೆ ಫೊಆಗಾದಾ ವಸ್ತು 
ತದ್ವಿಷ್ಟಪನಾಥನಂ ನಮಿಸಿ ಪೂಜಿಸಿ ವಂದಿಸಿ ದೇವ ಮಾಬ್ಬುದೆನ್ನಿಷ್ಟಮನೆಂದು ಬೇಬ್ಬ ಭುವನದೊಳ್‌ ಪರಿಭಾವಿಸೆ ವಂಧ್ಯ್ಮಾಸ್ತನಂಧಯೋಪಮಮಲ್ಲೇ (ಚಂದ್ರಪು ೩-೭). 
ಪದದೊಳ್‌ (ಪುಷ್ಪಪು ೩-೧೦೩); ನನ್ನ ಕೈಯಲ್ಲಾದದ್ದನ್ನೆಲ್ಲ ಮಾಡುತ್ತೇನೆ. ದೊರೆತದ್ದಕ್ಕೆ |30 (ಸಂ. ವಂಧ್ಕಾ) 
ದೇವರನ್ನು ವಂದಿಸುತ್ತೇನೆ (ಇಸ್ಲಾಂಸಂ. ೨೪೬). ೩. ಗೌರವಿಸು ;ಆದರಿಸು ; ಮನ್ನಿಸು: ವಂಪಳ್ಳಿ (ನಾ). ಒಂದು ಊರಿನ ಹೆಸರು : ಚೋಟ್‌ಗ ಮೊಟವೆರೆಯಾರ್ಮ್ಮಂಗೆ 
ವಂದಿಸುತುಂ ವಂದ್ಮರನಭಿವಂದಿಸುತುಂ ಬುಧರಂ . . . ಸಾರ್ತ೦ದ೦ (ಪುಷ್ಪವು ೫-೫೯). ಕೆಜ್‌ಗೊಡಗೆಯ ರಾಜಾಮಾನಂ ಮೂಗಣ್ಣುಗಗಟ್ಟ್‌ ವಂಪಳ್ಳಿ ಸಾಮ್ಮವ ದಯಗೆಯ್ದ 
(ವಂದನ, +- ಇಸ್ಮು | (ಎಕ. 711, ಮದ್ದಗಿ ೧೦೨-೧೮. ಸು. 9007). [ಆ ವನ, + ಪಳ್ಳಿ | 
ವಂದು "ವರ್‌' ಪರಾ. ವಂಶ (ನಾ). ೧. ಕುಲ ; ಸಂತತಿ : ಆತನಿಂದವ್ಯವಚ್ಛಿನ್ನಮಾಗಿ ಬಂದ ವಂಶಂ 
ವಂದುಗಿ (ನಾ). ಸ್ತುತಿಪಾಠಕ (7): ಕೆಳೆಯರ್ವಂದುಗಿಗಳ್‌ ಅನೇಕರ್ಬ್ಬಾಳ ಕೂಡಿ |35| ಸೂರ್ಯವಂಶಮೆಂಬುದಾಯ್ತು (ಪಂಪಭಾ. ೧-೬೦ ವ); ಶ್ರೀಮದಮೃತಾಂಶು 
(ಎಕ. VL ಸೊರಬ. ೫೪೨ -೩; ೨೦೦). (< ಸಂ. ವಂದಿ?) ವಂಶವ್ಯ್ಮೋಮಾಮೃತಕಿರಣಂ . . . ಸಾಹಸಭೀಮಂ (ಗದಾಯು. ೩-೧). ೨. ಒಂದು 
ವಂದ್ಕ್ಯ (ನಾ). ೧. ಒಂದು ಬಗೆಯ ಪರಾವಲಂಬೀ ಸಸ್ಮ : ವಂದ್ಯ ತೊಂಡೆಬೇರು ಬಗೆಯ ಹುಲ್ಲಿನ ಜಾತಿಗೆ ಸೇರಿದ ಸಸ್ಮ ; ಬಿದಿರು : ಶಿಥಿಲತೃಂಬಡೆದಿರ್ಪ 
- . . ನಶ್ಶತ೦ ಮಾಡಲು ಮಾಣ್ಣು (ಚಾಚ. ೪-೪). ೨. ಗೋರೋಚನ. ವಂಶಮೊರೆಯಲ್‌ ಕಿಚ್ಮೇಳದೇ (ಸೋಮೇಶ. ೮6); ಕಂಠೀರವನವಿರಳ 
[ಸಂ. ವಂದ್ಕಾ) ಬಹಳವಂಶಶಿಂಶಪಾಶಮಾ ಶಿರೀಷ . . . ಭೂಜರಾಜಿಪರಿಕ್ಷೇಪದೊಳ್‌ . . . 
ವಂದ್ಕೃ (ಗು). ೧. ಹೊಗಳಲು ಅರ್ಹವಾದ ; ಸ್ತುತಿಸಲು ಯೋಗ್ಯವಾದ. |೪|] ಉಪಶಮಭಾವಮಂ ಕೆಯ್ಕೊಂಡಿರ್ಪಿನಂ (ವರ್ಧಮಾ. ೫-೬೨ ಮ. ೩. ಬಿದಿರಿನಿಂದ 
(ನಾ). ೨. ನಮಿಸಲು ಯೋಗ್ಕನಾದವನು ; ನಮಸ್ಕರಿಸಲು ಅರ್ಹ ಮಾಡಿದ ವಾದ್ಮ ; ಕೊಳಲು ; ವೇಣು : ಕಾಹಳ ಶಂಖವಂಶ 
ನಾದವನು : ವಂದಿಸುತುಂ ವಂದ್ಮರನಭಿವಂದಿಸುತುಂ ಬುಧರಂ . . . ವೀಣಾಸ್ವರಂಗಳೆಸೆಯೆ (ವಡ್ಗಾರಾ. ೮೪-೧); ಜನಿಯಿಸೆ ವೀಣಾಕೃಣಮುರಜನಿನದ 
ಉತ್ತರದಿಗಂತಮಂ ಸಾರ್ತಂದಂ (ಪುಷ್ಠಪು ೫-೫೯); ಧರಣಿಪತಿ ವಂದ್ಮನಲ್ಲವೆ ತಾಳಪ್ರಣಾದವಂಶಧ್ವನಿಗಳ್‌ ಜನಮನೊರಲ್ಲಿದುವು (ಅಜಿಪು. ೫-೧೩). ೪. ಬೆನ್ನಿನ 
(ಜೈಮಿಛಾ. ೨೬-೩೧). ೩. ಹೊಗಳಲು ಅರ್ಹನಾದವನು : ಬಂಧು ಬಳಗವ ಸಲಹಿ ಮೂಳೆ ;ಕಶೇರ : ""ನಿಟ್ಟೆಲುವಿನಲ್ಲಿಯುಂ ವಂಶಮೆಂಬುದು'' (ಹಲಾಯು . ೧೩೪-೧೭). 


ಭೂಸುರವೃಂದವನು ನೆಟ್‌ ಹೊರೆವಡೆವ ಸುತ ವಂದ್ಮನೆ ಲೋಕಕ್ಕೆ (ಕುವ್ಮಾಉು. ೩-೮೧). |45| ೫. ಗುಂಪು; ಸಮೂಹ. ೬. ಕಬ್ಬು. ೭. ಒಂದು ಬಗೆಯ ಮರ ; ಮತ್ತಿ. 
[ಸಂ.) [ಸಂ.) 


ವಂಶಕಥನ 


ವಂಶಕಥನ (ನಾ). ಪುರಾಣ, ಕಾವ್ಕ ಇತ್ಯಾದಿಗಳಲ್ಲಿ ಬರುವ ರಾಜಕುಲದ 
ಚರಿತ್ರೆಯ ನಿರೂಪಣೆ : ಮಹಾಭಾರತದ ೧೮ ಪರ್ವಗಳಲ್ಲಿ ಬರುವ ಕಥಾಸಾರಾಂಶ 
ಇಷ್ಟು: -- ವರ್ಣನೀಯರಾದ ನಾಯಕರುಗಳ ವಂಶಕಥನ, ಉತ್ಪತ್ತಿ ಮತ್ತು ಬಾಲ್ಕ 
(೧ ಆದಿಪರ್ವ) (ಭಾರದ. ೯೯). "ವಂಶಾನುಚರಿತ' ಪರಾ. (ಸಂ.] 

ವಂಶಕರ (ಗು). ೧. ಕುಲವನ್ನು ಬೆಳಗುವ ; ವಂಶವನ್ನು ಊರ್ಜಿತಗೊಳಿಸುವ : 
ವಂಶಕರಸಂತಾನಮಂ ಕಾಣದಾ ನೃಪತಿ . . . ಕುಟುಕುಕೊಡುತಿರ್ದ ತಾಯೃ್ವಕ್ಕಿಯಂ 
ಕಂಡು, ಕಣ್‌ ನಟ್ಟು, ಕಾಲ್‌ ನಟ್ಟು ನಿಂದನು ಮರಂಬಟ್ಟು (ಶ್ರೀರಾಮಾ. ೮-೧೯೩). 
(ನಾ). ೨. ಮಗ. [ಸಂ.] 


ವಂಶಚ್ಛೇದ (ನಾ). ೧. ಕುಲವನ್ನು ನಾಶಪಡಿಸುವುದು : ದುರ್ಬೊಧೆಗಳ ' 


ನಾನಾಚಂದದಲಿ ಬೋಧಿಸಿ ಸುನೀತಿಯನಂದಗೆಡಿಸಿ ತದೀಯವಂಶಚ್ಛೇದಮಾರ್ಗವನು 
ಒಂದುಗೂಡಿ . . . ಕಳಿಂಗನೆ ಲೋಕವ ಕೊಂದನೆ (ಕುವ್ಮಾಆ. ೮-೫೪). ೨. ಬಿದಿರನ್ನು 
ಕತ್ತರಿಸುವುದು : ಸಂಶಯಮೇಂ ನಿಲ್ವಯ್‌ ನಿಜವಂಶಾಗತಮಪ್ಪ ವೃತ್ತಿಯೊಳ್‌ 
ಕರವಾಳಿಂ ವಂಶಚ್ಛೇದಮುಮಂ ಖರವಂಶಚ್ಛೇದಮುಮನೊಡನೆ ಪಡೆದತಿಬಳನಿಂ 

' (ಪಂರಾಮಾ. ೯-೧೩೪). ೧,೨ : ವಂಶಚ್ಛೇದಂ ಮೇದಟೊಳ್‌ . . . ಪಂಕ್ತಿಭೇದಂ 
ಲಿಪಿಗಳೊಳ್‌ ಅಕ್ಕುಮಲ್ಲದೆ ಜನಪದದ ಜನಂಗಳೊಳಿಲ್ಲ (ಜಗವ. ೨-೧ವ). [ಸಂ.] 

ವಂಶಚ್ಛೇದಿ (ನಾ). ಬಿದಿರನ್ನು ಕತ್ತರಿಸಿ ಕುಕ್ಕೆ, ಚಾಪೆ ಮೊದಲಾದುವನ್ನು 
ಮಾಡುವ ವೃತ್ತಿಯುಳ್ಳವನು ; ಮೇದ : “"ವಂಶಚ್ಛೇದಿ ಚಪಕಾರಕಂ'' 
(ಮಂಣರಾ. ೧೧೧-೨). (ಸಂ. ವಂಶಚ್ಛೇದಿನ್‌] 

ವಂಶಜ (ನಾ). ೧. ಕುಲದಲ್ಲಿ ಹುಟ್ಟಿದವನು ; ಪೀಳಿಗೆಯಲ್ಲಿ ಬಂದವನು ; 
ಸಂತಾನ : ವಂಶವಾಚಾರಂ ಮೇಕೆವ ಮದ್ವಂಶಜನೆ ಬೇಕು (ಬಸಪು. 3೪-೭). 
೨. ಕುಲಜ ; ಸತ್ಕುಲದಲ್ಲಿ ಜನಿಸಿದವನು : ಶಿಷ್ಟರಶಿಷ್ಟಮೆನೆ ವಂಶಜರವಂಶಮೆನೆ 

ಪಾಸಟ್‌ಯೊಳ್‌ ಕೂಸನಪ್ಪಳಿಸಿ ಬಾಲನಿಬರ್ಹಣಗರ್ಹಣಾತಿರೇಕದಿಂ 
ಗತಶ್ರೀಕವಾಗಿ ನಿಜರಾಜಮಂದಿರಮಂ ಪೊಕ್ಕಂ (ಜಗವಿ. ೨-೫೩ ವ). ೩. ಬಿದಿರಕ್ಕಿ. 
[ಸಂ.] 

ವಂಶದೊತ್ತು (ನಾ). ವಂಶಪಾರಂಪರ್ಯವಾಗಿ ದುಡಿಯುವ ತೊತ್ತು, - 
ಸೇವಕ ; ಚೀತದಾಳು : ಬಳಿದೊತ್ತು ಬಳಗದೊತ್ತು ವಂಶದೊತ್ತು ನಾನಯ್ಮಾ 
(ಬಸವ. ೫೫೩). [ವಂಶ 1 ತೊತ್ತು (ಆ ತೊಟ್ತು)] 

ವಂಶರೋಚನ (ನಾ). ಬಿದಿರಿನ ಗಿಣ್ಣುಗಳಲ್ಲಿ ದೊರೆಯುವ, ಔಷಧಿಗೆ 
ಉಪಯೋಗಿಸುವ ಒಂದು ಬಗೆಯ ಉಪ್ಪು ; ಬಿದಿರುಪ್ಪು : "ತುತ್ತಾ -- 
ತವಕ್ಸೀರ, ವಂಶರೋಚನ'' (ಓಹಧಿ. ೭೧). (ಸಂ. ವಂಶರೋಚನಾ) 

ಮಶರೋಚನೆ (ನಾ). ಇ ವಂಶರೋಚನ : “ತ್ವಕ್‌ಕ್ಷೀರಾ (ತ್ವಕ್ಷೀರಂ), 
ವಂಶರೋಚನಾ-೨ ತವಕ್ಷೀರದ ಹೆಸರುಗಳು'' (ಸಿದ್ಧಾಂತಿ ೩೦೭). [ಸಂ. ವಂಶರೋಚನಾ] 

ವಂಶಲೋಚನ (ನಾ). ವಂಶರೋಚನ :  "“ತ್ತಣ್ಸರಿಕಾ-ವಂಶಲೋಚನ'' 
(೬೫ರ. ೬೬). (೫0. ವಂಶಲೋಚನಾ] 

ವಂಶವಿಹೀನ (ನಾ).೧. ಸಂತಾನವಿಲ್ಲದವನು ; ಅಪುತ್ರಕ. ೨. ಹೀನಕುಲದಲ್ಲಿ 
ಹುಟ್ಟಿದವನು ; ಸತ್ಕುಲಪ್ರಸೂತನಲ್ಲದವನು : ಡಾನವಾಂತಕ ಬೆಸಸು 
ವಂಶವಿಹೀನನ ನಿಮ್ಮಡಿಗಳೊಡನೆ ಸಮಾನಿಸುವರೇ ಸಾಕೆನುತ ರವಿಸೂನು ಕೈಮುಗಿಯೆ 
(ಕುವ್ಮಾಉ. ೧೦-೪). ([ಸಂ.] ಕ್ರ 

ವಂಶವೃಕ್ಷ (ನಾ). (ಸಾಮಾನ್ಯವಾಗಿ ರಾಜರು, ಪ್ರಮುಖವ್ಯಕ್ತಿಗಳು 
ಮುಂತಾದವರ) ಮೂಲಪುರುಷನಿಂದ ಆರಂಭಿಸಿ ಎಲ್ಲ ಪಿತೃಗಳನ್ನೂ 
ಹೆಸರಿಸಿ ಪ್ರತಿಯೊಬ್ಬನ ಸ್ಥಾನವನ್ನೂ ನಿರ್ದೇಶಿಸುವ ವಿವರ ; 
ವಂಶಪರಂಪರೆ ; ವಂಶಾವಳಿ ; ೫ ಕೆಲವು ವೇಳೆ ವೃಕ್ಷದ ಆಕಾರದ 
ನಕಾಶೆಯಲ್ಲಿ ವಂಶಾವಳಿಯು ಸೂಚಿತವಾಗಿರುತ್ತದೆ : ಈ ವಂಶವೃಕ್ಷವನ್ನು 
ಸಮರ್ಥಿಸುವುದಕ್ಕೆ ಗ್ರಂಥಕರ್ತರು ಈ ರೀತಿ ವಾದಿಸಿದ್ದಾರೆ (ಕರ್ಣಾಆ. ೧೨); ಇವರ 
ವಂಶವೃಕ್ಷವು ಹೇಮಾವತಿಸ್ತಂಭಶಾಸನದಲ್ಲಿ ಹೇಳಿರುವಂತೆ, ಈಶ್ವರವಂಶಜರೆಂದು 

. ತಿಳಿಯುತ್ತದೆ (ನೊಳಂಬ. ೯). [ಹಂ] 


೭೭೫೩ 


4s 


ವಂಶೋದ್ಭವ 


ವಂಶವೃದ್ಧಿ (ನಾ). ೧. ಕುಲದ ಏಳಿಗೆ ; ವಂಶದ ಅಭಿವೃದ್ಧಿ : ಮಕ್ಕಳನ್ನು 
ಪಡೆಯಲು ಸಾಮರ್ಥ್ಯವಿಲ್ಲದ ಗೃಹಸ್ಥನು ಕೇವಲ ವಂಶವೃದ್ಧಿಯ ಉದ್ದೇಶದಿಂದ ಕೆಲವು 
ಶಾಸ್ತ್ರಕರ್ಮಗಳೊಡನೆ ಮತ್ತೊಬ್ಬನನ್ನು ತನ್ನ ಪತ್ನಿಯೊಡನೆ ಬಿಡುತ್ತಿದ್ದ (ವಮಂಶವ್ಯ ೪೪೨). 
೨. ದಟ್ಟವಾಗಿ ಬೆಳೆದ ಬಿದಿರಿನ ಪೊದರು ,-ಮೆಳೆ. (ಸಂ. 

ವಂಶಸ್ಥ (ನಾ).೧. ಒಳ್ಳೆಯ ಕುಲಕ್ಕೆ ಸೇರಿದವನು ; ಉತ್ತಮ ಮನೆತನದಿಂದ 
ಬಂದವನು ; ಸತ್ಕುಲೀನ. ೨. [ಛಂದ] ಒಂದು ಅಕ್ಷರವೃತ್ತದ ಹೆಸರು ; 
ಪ್ರತಿಪಾದದಲ್ಲಿಯೂ ಹನ್ನೆರಡು ಅಕ್ಷರಗಳನ್ನು ಹೊಂದಿದ್ದು, 
ಜತಜರಗಣಗಳನ್ನು ಉಳ್ಳ ಜಗತಿ ಛಂದಸ್ಸಿನ ಒಂದು ಭೇದ : ದಿವಾಕರಾಕಾಶ 
ದಿನೇಶಪಾವಕರ್ಸುವಿಶ್ರಮಂ ಬಂದಿರೆ ಸಪ್ತಸಂಖೈೆಯೊಳ್‌ ಸವಿಸ್ತರಂ ನಿಲ್ರಿರೆ 
ಸಂದುದಿಂತುದಾತ್ತವಂಶೆ ವಂಶಸ್ಮಮೆನಿಪ್ಪ ನಾಮದಿಂ (ಛಂದೊಂಟು. ೨-೧೨೮); ನೆಗಬ್ದ 
ವಂಶಸ್ಮಮಿರಲ್‌ ಜತಂಜರಂ (ಕೈಪಿಡಿ. ಕ). [ಸಂ.] 

ವಂಶಸ್ಮಲ (ನಾ). ಬಿದಿರುಗಳಿರುವ ಜಾಗ ; ಬಿದಿರುಮೆಳೆ :ಸ್ಮಲರಕ್ತಕಮಲಮಂ 
ಕೋಮಲಪದತಲಪದ್ಮರಾಗರುಚಿಯಿಂ ವಂಶಸ್ಮಲ[ಪಾತಾಂ.೪]ಮಂ ತನುಪ್ರಭಾ 
ಮಂಡಲದಿಂದೆಂಟನೆಯ ಕೇಶವಂ ದ್ವಿಗುಣಿಸಿದಂ (ಪಂರಾಮಾ. ೯-೨೦). [ಸಂ.) 

ವಂಶಾನುಚರಿತ (ನಾ). ಸರ್ಗ, ಪ್ರತಿಸರ್ಗ, ವಂಶ, ಮನ್ವಂತರ ಮತ್ತು 
ವಂಶಾನುಚರಿತ ಎಂಬ ಪುರಾಣದ ಪಂಚಲಕ್ಷಣಗಳಲ್ಲಿ ಒಂದು ; 
ರಾಜಕುಲದ ಚರಿತ್ರೆಯ ನಿರೂಪಣೆ; ವಂಶಕಥನ : ವಂಶಾನುಚರಿತ- ಸೂರ್ಯ 
ಚಂದ್ರವಂಶಗಳ ಮತ್ತು ಆ ವಂಶದ ಪ್ರಸಿದ್ಧ ರಾಜರ ಚರಿತ್ರೆ (ಭಾರದ. ೧). |ಸಂ.] 

ವಂಶಾವತಾರ (ನಾ). ಕುಲದ ಉಗಮ ,--ಆರಂಭ : ಸಮಸ್ತವಸ್ತುವಿಸ್ತಾರ 
ಹಾರಮಾಗಿರ್ದ ಹಸ್ತಿನಪುರವೆ ನಿಜವಂಶಾವಳಂಬಮಾಗೆ ನೆಗಟ್ಬ ಭರತಕುಲತಿಲಕರ 
ವಂಶಾವತಾರಮೆಂತಾದುದೆಂದೊಡೆ (ಪಂಪಭಾ. ೧-೫೮ ವ); ಶ್ರೀಮತ್‌ ಶಾನ್ತಿವರ್ಮರಸರ 
ವಂಶಾವತಾರಮೆಂತೆಂದೊಡೆ (ಸೌಳಇ. 70(, ೧೮-೧೦; 990). 1ಸಂ.] 

ವಂಶಾವಳಿ (ನಾ). ಪೀಳಿಗೆ ; ವಂಶಾನುಕ್ರಮ : ಇಂತೀ ಮೂವರುಂ ಬಂದ 
ವಂಶಾವಳಿಯುಮಂ ನಿಜಾವಳಿಯುಮನೊಳ್ಳಿತ್ತಾಗಿ ಪೇಟ್ತೀ ನಿನ್ನ 
ಚೆನ್ನಭಾಷಿತಮದೊಳ್ಳಿತ್ತಾದುದು (ಗಡಾಯು. ೨-೮ ವ); ಮೋರೆಸರ ಕದಂಬಕುಲದಲ್ಲಿ 
ಕದಂಬರ ವಂಶಾವಳಿಯು ಹೀಗೆ ಕೊಡಲ್ಪಟ್ಟಿದೆ (ಕರ್ಣಾಟ. ೧೧). (ಸಂ. ವಂಶಾವಲಿ] 

ವಂಶಾಸನ (ನಾ). ಬಿದಿರಿನಿಂದ ಹೆಣೆದ ಚಾಪೆ ; . ""ವಂಶಾಸನಂ ಚಾಪೆ'' 
(ಮಂಗರಾ. ೬೨-೨೧); ಬರಿಯ ಧರೆ ಆಸನದಿ ದುಃಖವು ಸರಿಯ ವಂಪಾಸನ ದರಿದ್ರವು 
(ಗಗತಾ ೪-೨೨). [ಸಂ.] 

ವಂಶಿಕ (ಗು). ೧. ಕುಲಕ್ಕೆ ಸಂಬಂಧಿಸಿದ. ೨. ಬಿದಿರಿಗೆ ಸಂಬಂಧಿಸಿದ. (ನಾ). 
೩. ಸಂತತಿಯಿಂದಾದುದು ; ಪೀಳಿಗೆಯಿಂದಾದುದು : ಗುರುಸ್ಮಲ ಭಕ್ತವಂಶಿಕ 
ಲಿಂಗಸ್ಮಲ ಮಹೇಶ್ವರವಂಶಿಕ ಜಂಗಮಸ್ಮಲ ಪ್ರಸಾದಿವಂಶಿಕ (ಮೋಳಿಮಾ. ೧೩೭-೫೨೭). 
೪. ವಂಶದಲ್ಲಿ ಬಂದವನು ; ವಂಶಸ್ಥ : ಅವನ ವಂಶಕ್ಕೆ ಭರತವಂಶವೆಂದೂ 
ಅವನ ವಂಶಿಕರಿಗೆ "ಭಾರತ'ರೆಂದೂ ಹೆಸರಾಯಿತು (ವಚಭಾ. ೩೯೮); ಈತನ ವಂಶಿಕರ 
ವಿಷಯವಾಗಿಯೂ ಕೆಲವು ಸಂಗತಿಗಳು . . . ಕೈಬರೆಹದ ಕಾಗದದ ಗ್ರಂಥದಿಂದ 
ತಿಳಿದು ಬರುತ್ತವೆ (ಸಕವೈೆ. ೪ ಪ್ರಸ್ತಾವನೆ). ೫. ಒಂದು ಬಗೆಯ ಸುಗಂಧದ್ರವ್ಯ ; 
ಅಗುರುಚಂದನ. (ಸಂ. 

ವಂಶೋದ್ಧಾರ (ನಾ). ಕುಲದ ಉದ್ದಾರ ; ವಂಶದ ಅಭಿವೃದ್ಧಿ : ವಂಶೋದ್ದಾರಕ್ಕೆ 
ಪುತ್ರ ಬೇಕು ಎಂಬ ಸಣ್ಣ ಮಾತು ನನಗೆ ತಿಳಿಯದೆ ? (ಬೆತಂಬಾ. ೧೭). [ಸಂ.| 

ವಂಶೋದ್ಧಾರಕ (ನಾ). ಕುಲವನ್ನು ಉದ್ಭರಿಸುವವನು; ವಂಶವನ್ನು 
ಬೆಳಗುವವನು: ವಂಶೋದ್ಧಾರಕ ಒಬ್ಬ ಮೊಮ್ಮಗ ಹುಟ್ಟಿದರೆ ಸಾಕು ಎಂದರು 
(ನಟನಾ. ೩೭): ಗಂಡುಮಗು ಹುಟ್ಟಿದಾಗ ಅವನು ವಂಶೋದ್ಧಾರಕ ಜನಿಸಿದನೆಂದು 
ಆನಂದಪಟ್ಟನು (ರೂಢಿ). [ಸಂ.] 

ವಂಶೋದ್ಭವ (ನಾ). (ಒಂದು ನಿರ್ದಿಷ್ಟವಾದ) ಕುಲದಲ್ಲಿ ಹುಟ್ಟಿದವನು, 
-ಜನಿಸಿದವನು :ಕ್ರಿ. ಶ. ೯೨೨ರ ಕಡಬಗೆರೆ ಶಾಸನದಲ್ಲಿ ಆಅಯ್ಕಪಡೇವನ ಮಗನಾದ 
ಅಣ್ಣಿಗನು . . . ಕದಂಬವಂಶೋದ್ಭವ ಕಣ್ಣವಾರ  ಮುದುದರ ದೇವಯ್ಮನ 


ವಂಸ 


ಮಗನೊಂದಿಗೆ ಕಾದಿದನೆಂದು ಹೇಳಿದೆ (ನೊಳಂಬ. ೩೭); ವೃಜನದವೋಲಿರ್ಪರಿಳೆಯೊಳು 
ಸುಜವರು ಚಾರುವಂಶೋದ್ಭವರಿವರು (ಇಂಚಾಪ. ೭೦-೩೬). ([ಸಂ.] 

ವಂಸ (ನಾ). ೧ ವಂಶ ; ಕುಲ : ಅಯ್ದುಕೊಳಗ ಗಟ್ಲೆಯುಮಂ ಈ ವಂಸದ 
ಪುಟ್ಟಿದವರ್‌ ಕಾದಿರಿಸುಗೆ (ಎಕ ೫. ಹೆಗ್ಗಡ. ೬೦-೩೪; 1057); ಮನ್ನೆಯ ವಾಯದಾಯ 
ಮಾನ್ಮ ಸಲ್ಲವು ಸರ್ವನಮಸ್ಕಮೆಂದು ಬಿಟ್ಟಂ ನೆಗಳ್ಹಂ ಡಾಕಮಣ್ಣಳಿಕನಚ್ಚರಿ ತನ್ನಯ 
ವಂಸಮುಳ್ಳಿನಂ (ಸಾ 20 ೫-೩೨; 1124). ೨. ಕೊಳಲು: "ವಂಸಕಾಜ' ಪರಾ. 

ಸ [ಆ ಸಂ. ವಂಶ! 

ವಂಸಕಾಅ (ನಾ). ಕೊಳಲನ್ನು ಬಾಜಿಸುವಮೌ - -ಡುವರ್ಗೆ ಮತ್ತರು ೧೦ 
ವಂಸಕಾಣಂಗೆ ಮತ್ತರು ೫ (ಸೌಇಇ 0 - 1 ೧೩೩-೬೩೦; 1068). [ವಂಸ + - ಕಾಲ] 

ವಯಗ (ನಾ). = ವಂಸಕಾಜಿ : ಸೂಳೆವಾಳಂಗೆ ಮತ್ತರ್ಪ್ಯನ್ನೆರಡು ವಂಸಿಗರಿರ್ವ್ವರ್ಗ್ಗೆ 
ಮಾಗಿ ಮತ್ತರಿರ್ಪ್ಟೃತ್ತನಾಲ್ಕು (ಸೋಇ 0-1, ೧೦೧-೫೧; 1045); ವಂಸಿಗಂಗೆ ಮತ್ತರ್‌ ೧೦ 
ಪಾಡುವರಿರ್ಬರ್ಗ್ಗಂ ಮತ್ತರ್‌ ೩೦ (ಸೌಇಇ. 20-;, ೧೦೩-೨; 7). [ವಂಸ + - ಇಗ) 

ವಕಾರ (ನಾ). "ವ' ಎಂಬ ಅಕ್ಬರ : ಅನುನಾಸಿಕ ವಕಾರಕ್ಕೆ - .ಸೇವಂ, ಸೋವೆ, 
ಸಾವೆ, ಜಾವಂ (ಶಮದ. ೧೬ ಪ್ರಯೋ). [ಸಂ.] 

ವಕಾಲತ್‌ "ವಕಾಲತ್ತು' ನೋ. 

ವಕಾಲತ್‌ನಾಮೆ "ವಕಾಲತ್ತುನಾಮೆ' ನೋ. 

ವಕಾಲತಿ "ವಕಾಲತ್ತು' ನೋ. ` 

ವಕಾಲತ್ತು, ವಕಾಲತ್‌, ವಕಾಲತಿ (ನಾ). ೧. ನ್ಮಾಯಾಸ್ಥಾನದಲ್ಲಿ 
ಯಾವುದಾದರೂ ಮೊಕದ್ದಮೆಯಲ್ಲಿ ವಾದಿ ಅಥವಾ ಪ್ರತಿವಾದಿಯ ಪರವಾಗಿ 
ಪ್ರಶ್ನೋತ್ತರ ಅಥವಾ ವಾದವಿವಾದ ಮಾಡುವ ವೃತ್ತಿ ,-ಉದ್ಕ್ಯೋಗ ; 
ವಕೀಲಿ : ಉಚ್ಚತಮನ್ಮಾಯಾಲಯದ ನ್ಮಾಯಾಧೀಶಪದಧಾರಣ ಮಾಡಿದ್ದವರು 
ಯಾರೊಬ್ಬರೇ ಆಗಲಿ . . . ಯಾವುದೇ ಪ್ರಾಧಿಕಾರಿಯ ಸಮಕ್ಷಮ ವಕಾಲತ್ತನ್ನಾಗಲಿ 
ಕಾರ್ಯವನ್ನಾಗಲಿ ನಡೆಯುಸತಕ್ಕುದಲ್ಲ (ಭಾಧಾನ. ೬೮); ನೀವು ಈ ಮೊಕದ್ದಮೆಯಲ್ಲಿ 
ವಕಾಲತ್ತು ವಹಿಸಬೇಕು(ಚಿತ್ರಕೂ. ೧೫೪). ೨. ಇನ್ನೊಬ್ಬರ ಪರವಾಗಿ ವಾದಿಸುವುದು ; 
ಪಕ್ಷ ವಹಿಸಿಕೊಳ್ಳುವುದು : ನೀನು ಇಷ್ಟು ಹೊತ್ತೂ ಅವಳ ಪರ ಮಾಡಿದ ವಕಾಲತ್ತು 
ನೋಡಿ ಅವಳ ನಡತೇನ ಒಪ್ಪಿದೀಯಾ ಅಂದುಕೊಂಡಿದ್ದೆನಮ್ಮ ! (ನಿಂದನೆ. ೧೯೪); ಹಾಗೆಲ್ಲ 
ಮನಸ್ಸಿದ್ದರೆ, ದೊಡ್ಡಪ್ಪನನ್ನು ಕೇಳಲು ಬೇರೆಯವರ ವಕಾಲತ್ತು ಅಗತ್ಯವಿದೆಯೆ? 
(ವಾತ್ನಲ್ಮ. ೧೧೦). ೩. ನ್ಯಾಯಾಲಯದಲ್ಲಿ ತನಗಾಗಿ ಮೊಕದ್ದಮೆ ನಡೆಸಲು 
ಮತ್ತೊಬ್ಬ ವ್ಯಕ್ತಿಯನ್ನು ನಿಯಮಿಸುವ ಅಧಿಕಾರವನ್ನು ಸೂಚಿಸುವ 
ಪತ್ರ ,-ದಾಖಲೆ : ತಮ್ಮ ಕಡೆ ಯಾರಾದರೂ ಒಬ್ಬನಿಗೆ ತಮ್ಮ ಹೆಸರಿನ ವಕಾಲತ್ತಿನ 
ಕಾಗದ ಸಹಾ ಮುಂಬಯಿಗೆ ಕಳುಹಿಸಿ . . . ಹಣ ವರ್ಷಂಪ್ರತಿಯಲ್ಲು ಅವರಿಗೆ 
ಕೊಡಿಸಬೇಕು (ರಾಜೇಂದ್ರ. ೨೧೪). ವಕಾಲತ್‌: ೩ಒ. "ವಕಾಲತ್‌ನಾಮೆ' 
ಪರಾ. ವಕಾಲತಿ : ೨. ಮೊದಲೇ ಛಂದಸ್ಸಿನ ಸಂಬಂಧದಲ್ಲಿ ವಕಾಲತಿ ಮಾಡುವುದು, 
ಪ್ರಾಯಶಃ ಅತಿಯೆಂದು, ಅನೇಕರಿಗೆ ಎನ್ನಿಸಬಹುದು (ನಿಬಂಧ. 1ಓ ೨೫೨). 
೪. ನ್ಯಾಯಶಾಸ್ತ್ರ; ಕಾನೂನುಶಾಸ್ತ್ರ : "ವಕಾಲತಿ' ಯನ್ನು ಓದಬೇಕೆಂದು ಅವನು 
ಆಲೋಚಿಸಿದ್ದನು (ಸರಳಾ. 6೧). 

[<— ಅರ. ಹಿಂ. ವಕಾಲತ್‌; ಮರಾ. ವಕಲಾತ್‌, ವಕಾಲತ್‌] 

ವಶಾಲತ್ತುನಾಮೆ, ವಕಾಲತ್‌ನಾಮೆ (ನಾ). ಎ ವಕಾಲತ್ತು ೩: ಆದ್ದರಿಂದಲೇ 
ಒಂದು ಇತಿಹಾಸಕ್ಕೆ ಎರಡು ವಿರುದ್ಧಕಕ್ಷಿಗಳಲ್ಲಿ ವಕಾಲತ್ತುನಾಮೆ ಕೊಟ್ಟಿರುತ್ತದೆ 
(ನಿಬಂಧ.8. ೨೭೮); ಅವೇ ಪಾತ್ರಗಳಿಂದ ವಕಾಲತ್ತುನಾಮೆ ಹಾಕಿಸಿಕೊಂಡವರಂತೆ ಜಗಳಕ್ಕೆ 
ನಿಲ್ಲುತ್ತಿದ್ದಾರೆ (ಯಳ್ವಬ. ೬). ವಕಾಲತ್‌ನಾಮೆ : ವಕಾಲತ್‌ನಾಮೆಯ ಮೇಲೂ ಸದರಿ 
ರೆಗ್ಯುಲೇಷನ್‌ ಮೇರೆಗೆ ಯಾವ ರುಸುಮನ್ನೂ ವಸೂಲ್ಮಾಡತಕ್ಕದ್ದಲ್ಲ (ಗ್ರಾಮಾಕ. ೪೪). 

(ವಕಾಲತ್ತು 4 ನಾಮ್ಮೆ./ ಹಿಂ. ಮರಾ. ವಕಾಲತ್‌ನಾಮಾ। 

ವಕೀಲ (ನಾ). ೧. ನ್ಮಾಯಶಾಸ್ತ್ರದಲ್ಲಿ ಪದವಿಯನ್ನು ಪಡೆದು, 
ನ್ಯಾಯಾಸ್ಥಾನದಲ್ಲಿ ವಾದಿ ಅಥವಾ ಪ್ರತಿವಾದಿಯ ಪರವಾಗಿ ಪುರಾವೆಗಳ 
ಸಹಿತ ವಾದಮಾಡಲು ಶ್ರೇಷ್ಠನ್ಮಾಯಾಲಯದಿಂದ ಅಧಿಕಾರವನ್ನು 


೭೭೫೪ 


4s 


ವಕ್ಕರಿಸು 


ಪಡೆದವನು ; ವಕಾಲತ್ತು ಮಾಡುವವನು ; ಲಾಯರು : ಮೊಕದ್ದಮೆಗಳಿಗೆ 
ಫೀಜು ಏರ್ಪಾಡಾಗಿ ಈ ಬಾಬಿನಿಂದ ವಸೂಲಾದ ಹಣದ ಮೂರು ಪಾಲಿನಲ್ಲಿ . . . 
ಒಂದು ಪಾಲು ಕಕ್ಷಿಗಾರರ ಕಡೆಯ ವಕೀಲರಿಗೆ ಫೀಜಾಗಿ ಸಲ್ಲುತ್ತಿತ್ತು (ಮಹಾವರ. 11,೪೫); 
ಅವುಗಳನ್ನು ತೆಗೆದುಕೊಂಡು ವಕೀಲರ ಮನೆಗೆ ಹೋಗಿ ಕೋರ್ಟಿನಲ್ಲಿ ದಾವೇ 
ಮಾಡಬೇಕೇ? (ಮೋಹಿನೀ. .೪). ೨. ರಾಯಭಾರಿ ; ಪ್ರತಿನಿಧಿ; ನಿಯೋಗಿ : 
ಇಕ್ಕೇರಿಯೊಳಿರ್ಪ ಪಾತುಶಾಹನ ವಕೀಲನಾಗಿರುತಿರ್ದ ಜನ್ನೋಪಂತಂಗೆ 
`ಪರಿಧಾನಮನಿತ್ತು ಒಳಗು ಮಾಡಿಕೊಂಡು (ಕೆಳನ್ಫ. ೬-೩೭); ಮಾವಿನಿಸಾಹೇಬರು 
ವೀರರಾಜೇಂದ್ರವಡೆಯರವರ ಕಂಡು, ಭೇಟಿ ಆಗಿ ವಕೀಲರಾಗಿ ನಿಂತರು (ರಾಜೇಂದ್ರ. ೧೪೨). 
[ಆ-- ಅರ. ಹಿಂ. ಮರಾ. ವಕೀಲ್‌] 

ವಕೀಲತನ (ನಾ). ವಕಾಲತ್ತು ನಡೆಸುವಿಕೆ : ಇವರನ್ನು ವಕೀಲತನಕ್ಕೆ ಕಳುಹಿಸಿ 
ಇದ್ದೇನೆಯಂತಾ ೧೭ ಸ್ಫೋಯರ್ಟ್‌ ಸಾಹೇಬರು ಸಹಾ ಬರದು ಇದ್ದರು 
(ರಾಜೇಂದ್ರ. ೧೪೨). [ನಸ + - ತನ] 

ವಕೀಲಿ (ನಾ). ಎ ವಕಾಲತ್ತು ೧ :: ವಕೀಲಿ ಕಲಿಯಲಿಕ್ಕಂತ ಹೋದಾಗ ಅವರಪ್ಪ 
ತೀರಿಕೊಂಡು ಎಲ್ಲಾ ಗೋಳಿಗೆ ಹಾಕಿ ಹೋಗ್ಕ್ಮಾನ (ಅಪನಾ. ೧೧); ರಾಯರು ಮದರಾಸಿನ 
ವಕೀಲಿ ಪರೀಕ್ಷೆ ಮಾಡಿದ್ದಾರೆ (ರಾಯಕ. ೧. [4-- ಅರ. ಹಿಂ. ಮರಾ. ವಕೀಲೀ] 

ವಕೀಲಿವೃತ್ತಿ (ನಾ). ನ್ಮಾಯವಾದಿಯ ಕೆಲಸ ; ಲಾಯರನ ಉದ್ಯೋಗ : 
ಕಲ್ಕತ್ತದಲ್ಲಿ ಅವರ ವಕೀಲಿವೃತ್ತಿ ಚೆನ್ನಾಗಿಯೇ. ಸಾಗುತ್ತಿತ್ತು 
ಎಲ್‌. ಎಲ್‌. ಜಿ.ಯಾಗಿದ್ದರೂ ನನ್ನಂತೆ ವಕೀಲಿವೃತ್ತಿಯನ್ನು ಪ್ರಾರಂಭಿಸಬಹುದಾಗಿತ್ತು 
(ನಿರ್ದೋಷಿ. ೬). [ವಕೀಲಿ *- ವೃತ್ತಿ) ` 

ವಕುಲ, ವಕುಳ (ನಾ). ಒಂದು ಬಗೆಯ ಮರ ಮತ್ತು ಅದರ ಹೂವು ; 
ನಾಗಕೇಸರ ; ಬಕುಳ : ಬಾಸಣಿಸಿದುದುತ್ಕಟಕುಸುಮಾಸವಸೌರಭದೆ ದೆಸೆಗಳೊ 
ಡನಳಿಕುಳಮಂ. . . ವಕುಲಂ[ಪಾಉಾಂ. ೪೦) (ಅದಿಪು. ೬-೯೭). ವಕುಳ : ವನಕುಸುಮಗಳಂ 
ಬಗೆಗೆವಂದುವನಟ್ತೌಯೊಳಾಯ್ತು ಕೊಯ್ದು ಮೆಲ್ಲನೆ ವಕುಳಾಳವಾಳತಳದೊಳ್‌ 
ಸುರಿದು (ಪಂಪಭಾ. ೨-೧೬); ವಕುಳ ಲವಂಗಂ ಜಾದಿ' ಮೊದಲಾದನೇಕಂ 
ಪೂದೋಂಟಂ ಸುರಭಿಪರಿಮಳಾಮೋದಂಗಳ್‌ (ಎಕ ೪2೪ ಸಾಗರ. ೧೦೯-೫೦; 1042); 
1p ಇದೊಂದು ದೋಹದ ವೃಕ್ಷ. `ಸುಂದರಸೀಯು ಮದ್ಯವನ್ನು 
ಇದರ ಮೇಲೆ ಉಗುಳಿದಾಗ ಹೂವು ಬಿಡುವುದೆಂಬ ಕವಿಸಮಯವಿದೆ. 

[ಸಂ.) 

ವಕುಶ (ನಾ). [ಜೈನ] ಪುಲಾಕ, ವಕುಶ, ಕುಶೀಲ, ನಿರ್ಗಂಥ, ಸ್ನಾತಕ ಎಂಬ 
ಐದು ಬಗೆಯ ಮುನಿವರ್ಗಗಳಲ್ಲಿ ಒಂದು ; ೫ ""ವಕುಶ- ನಿರ್ಗಂಥ ಭೇದ 
— ಅಖಂಡಿತಬ್ರಹ್ಮಚರ್ಯ ವ್ರತಿಗಳಾಗಿಯೂ ಶರೀರೋಪಕರಣ ಸಂಸ್ಕಾರ 
ಯಶೋವಿಭೂತಿಗಳಲ್ಲಿ ಅಶಕ್ತರಾದವರು''(ಜೈನಕೋ. ೨೨೬): ಅಖಂಡಿತವ್ರತರುಂ 
ಶರೀರಸಂಸ್ಕಾರೋಪಕರಣಸುಖಯಶೋವಿಭೂತಿಭೂಷಾನುವರ್ತಿಗಳುಂ ಅವಿವಿಕ್ತ 
ಪರಿವಾರರುಂ ಸಕಲಚಾರಿತ್ರರುಂ ಅಪ್ಪ ವಕುಶರುಂ (ತತ್ತ್ವಪ್ರ. ೫೬). "ಬಕುಶ' ಪರಾ. 

[ಸಂ.) 

ವಕುಪ್ಪಕ (ನಾ). ಒಂದು ಬಗೆಯ ಧಾನ್ಯ ; ಕಾಡುಹೆಸರು : ""ವಕುಷ್ಟಕಂ 
ವನಮುದ್ಗಂ'' (ವಸ್ತುಕೋ ೯೪-೧೭). [?] 

ವಕುಳ "ವಕುಲ' ನೋ. 

ವಕೋಟ (ನಾ). ಒಂದು ಬಗೆಯ ಹಕ್ಕಿ ; ಕೊಕ್ಕರೆ ; ಬಕಪಕ್ಷಿ: "ಬಕೋಟ' 
ಪರಾ. ॥ಸಂ.1 ಕ 

ವಕ್ಕಣಿಸು "ವಕ್ಸಾಣಿಸು' ನೋ. 

ವಕ್ಕಣೆ "ವಕ್ಟಾಣ' ನೋ. | 

ವಕ್ಕರಿಸು, ಒಕ್ಕರಿಸು (ಕ್ರಿ).೧. (ತಿರಸ್ಕಾರಾರ್ಥದಲ್ಲಿ) ಉಂಟಾಗು ; ಒದಗು ; 
ಪ್ರಾಪ್ತವಾಗು : ಅವರಲ್ಲಿ ಕೆಲವರು ಬಹಳ ಪರಿತಾಪದಿಂದ ತಮಗೆಲ್ಲರಿಗೆ ವಕ್ಕರಿಸಿದ್ದ 
ಒಂದು ಅಸಹ್ಮವಾದ ಯಾತನೆಯನ್ನು ಹೇಳಿಕೊಂಡರು «ಕೆಲನೆ. ೧೪೭); ನಿನಗೆಲ್ಲೋ 
ಗ್ರಹಚಾರ ವಕ್ಕರಿಸಿದೆ (ನಮ್ಮಳ್ಳಿ, ೧. ೨. ನಷ್ಟವನ್ನು ಉಂಟುಮಾಡು ; 


(ರಾಜವ. ೬); 


ವಕ್ಕಾಣಿಟಆಟಂಲ ೭೭೫೫ ವಕ್ತೃತ್ತ 


ಹಾನಿಮಾಡು : ಈ ಕೆಲಸ ಮಾಡಿ ಮುಗಿಸಿದ್ರೆ ಪಾಪ ಅವ್ನೀಗೆ ಏನಾದರೂ ಇನಾಮು 
ಕೊಡಬೇಕು. ಆದ್ರೆ ಮುನಸಿಪಲ್‌ ಪ್ರೆಸಿಡೆಂಟ್ರು ಕೈಬಿಚ್ತಾರೇನಯ್ಮ ನಮಗೇ ವಕ್ಕರಿಸ್ತಾರೆ 
(ಎಮುಕ. ೫೬). ೩. (ಇನ್ನೊಬ್ಬರ ಮನೆಯಲ್ಲಿ ) ಅನಪೇಕ್ಷಿತವಾಗಿ ಬಂದು 
ನಿಲ್ಲು ; ನಿಸ್ಸಂಕೋಚವಾಗಿ ಬಂನಿರು : ದಾಕ್ಷಿಣ,ವಿಲ್ಲದೆ ಇರು : ಒಂದು 
ವಕ್ಕರಿಸಿಯೇ ಬಟ್ಟ ಅಕ್ಕಬ ಸೊಳ್ಳೆ ಸಂಗೀತಗಾರ «ಟೆಂಡವು. ೩೨-೩). ಒಕ್ಕರಿಸು : ೧. 
ಫಕ್ಕನೆ ವಸಂತದುರು ಘರ್ಮದೊಳು ದಾಕ್ಷಿಣ್ಮಮೊಕ್ಕರಿಸಲೆಳೆಗಾಳಿಯುರೆ ಬಿಡದೆ 


ಸುಳಿವಂತೆ ನಸುನಗೆಯನುರೆ ಮಿನುಗಿಸಿ ಒಕ್ಕಣಿಸಿದ್‌" (ಪರಣು ೨-೫). ಠಿ. ನಾಡಿದ್ದು ; 


ಒಕ್ಕರಿಸುತ್ತಾನಲ್ಲಾ (ಶನಿಸಂ. ೧೦೯); ನಿನ್ನಂಥ ಶನಿ ಒಕ್ಕರಿಸಿದ ಮೇಲೆ ದೇವರನ್ನು 
ನಂಬೋದಿಲ್ಲ ಅಂದರೆ ಸಾಧ್ಮವೇ? (ನಿಶೆಉ . ೨೬೪). 
[ಆ ವಕ್ರಿಸು.! ತೆಲು. ವಕ್ಕರಿಂಚು, ವಕ್ಕಳಿಂಚು। 

ವಕ್ಕಾಣಿಭಟಾರ (ನಾ). ಒಬ್ಬಾತನ ಹೆಸರು : ವಕ್ಕಾಣಿಭಟಾರರ ಶಿಷ್ಕರ್‌ 
ಚಿಲ್ಲುಕಭಟಾರರ ಕಾಲಂ ಕರ್ಚಿ ಕೊಟ್ಟಿ . . . ಕಿಟ್ಕೆಟೆ ಮೂನೂಜುಗಣ್ಣುಗಂ 
(ಎಕ. ೩॥, ಶಿರಾ. ೨೮-೪೦; ೫3). |< ವಕ್ಪಾಣ 4 ಭಟಾರ]| 

ವಕ್ಪಣ "ವಕ್ಬಾಣ' ನೋ. . 

ವಕ್ಪಣಶಾಲೆ (ನಾ). ವಿದ್ಯಾರ್ಥಿಗಳಿಗೆ ಗ್ರಂಥಗಳನ್ನು ವ್ಮಾಖ್ಕಾನ ಮಾಡಿ 
ಹೇಳುವ ಜಾಗ ,-ಇಮಠ : ತಮ್ಮ ವಕ್ಟಣಶಾಲೆಯಲು ತರ್ಕಶಾಸ್ತ್ರಮಂ 
ವ್ಮಾಖ್ಮಾನ ಮಾಡುವಂತಾಗಿ ಬಿಟ್ಟ ಗದ್ಮಾಣ ೩೦ (ಸೌಇಇ. Xl, ೧೫೯೯-೩೨; 1111). 

| [ವಕ್ಟಣ (ಆ ವಕ್ತಾಣ) * ಶಾಲೈ! 

ವಕ್ಪಣಿಸು "ವಕ್ಟಾಣಿಸು'ನೋ. 

ವಕ್ಪಣೆ "ವಕ್ಸಾಣ' ನೋ. 

ವಕ್ಚಾಣ, 'ಒಕ್ಕಣ್ಣೆ, ವಕ್ಕಣೆ, ವಕ್ಪಣ, ವಕ್ಚಣೆ, ವಖಣೆ, ಮಖ್ಬುಣೆ, ವಖ್ಬಾಣ 
(ನಾ). ೧. ವಿವರಣೆ ; ವಿಶದವಾದ ನಿರೂಪಣೆ ; ವ್ಯಾಖ್ಯಾನ : "ವಕ್ಟಾಣಿಸು' 
ಪರಾ. ಒಕ್ಕಣೆ : ೧. ಆ ಕಾಗದದ ಒಕ್ಕಣೆಯನ್ನು ಓದಿ ತಿಳಿಸಲು (ಮುದ್ರಾಮಂ. ೧೬); 
"ವಿನಯಪೀರಠಕ' ದಲ್ಲಿ ಪ್ರಸೇಂದ್ರರಾಜನ ಚಿತ್ರಶಾಲೆಯನ್ನು ವಿವರಿಸುವ ಹಲವು ಒಕ್ಕಣೆಗಳಿವೆ 
(ಭಾರದ. ೫೨೩). ೨. ಬರವಣಿಗೆ ; ಬರೆಹ ; ಲೇಖನ : ಲೆಕ್ಕಣಿಯನು ಬಿಟ್ಟು ಸೌಟನು 
-ಓಡಿದೆನು ಒಕ್ಕಣೆ ನಿಂತಿತು ಹೀಗೆ (ಇಂಚಾಪ. ೪೮-೬೦): ರಾಜಕುಮಾರ ತಾಮ್ರಪಟದ 
ಸಿಕ್ಕಣೆಯನ್ನು ಓದಿದ' (ಹಾಹುತ್ತ. ೧೦೩). ವಕ್ಕಣೆ : ೧. ತುರುಷ್ಕ ಜನಾಂತದ ನೃಪನ 
ಲೇಖನವು ಇಂತೆಂದು ಒಂದುದಿದರ ವಕ್ಕಣೆಯನೇಕಾಂತದೊಳೋದಿಕೊಳ್ಳೆನುತ 
(ಪ್ರಛಂಜ ೩-೧೨). ೩. ಮಾತಿನ ಶೈಲಿ, -ಸರಣಿ : ಬರಸಿದ ರಾಯಸದ ಬಂಧುರದ 
ವಕ್ಕಣೆಯಿಂದ ಕಳುಹಿದ ಸುರಥಭೂಪತಿಗೆ (ಸನತ್ಕು. ೧೩-೨೦). ವಕ್ಫ್ಟಣ: ೧. 
“ವಕ್ಪಣಶಾಲೆ' ಪರಾ. ವಕ್ಟಣೆ : ೧. "ವಕ್ಟಣಿಸು' ಪರಾ. ವಖಣೆ : ೧. 
ಶಿಲಾಶಾಸನದ ವಖಣೆಯ ವಿವರ (ಸಾಇಎ. ೧೯೨೯, ಕಾರಕಲ್‌. ಆ೮೨-೩೨; 1391); 
ಧರ್ಮಶಾಸನದ ಪಟೆಯ ವಖಣೆಯ ಕ್ರಮವೆಂತೆಂದರೆ . .. ಭೂಮಿಯ ಚತುಸೀಮೆಯ 
ವಿವರ (ಸೌಇಇ "ರ, ೬೦೯-೯; 1542. ವಖ್ಟುಣೆ : ೧. “ವಖ್ಪಣಿಸು' ಪರಾ. 
ವಖ್ಬಾಣ: : ೧ ವರ್ಗದ್ವಿತೀಯಾಕ್ಷರಂಗಳ್ಗೆ - ವಖ್ಚಾಣಂ, ದೆಖ್ಪಾಣಂ 
(ದೆಬ್ಬಾಳಂ) (ಕಮದ. ೧೫ ಪ್ರಯೋ). 

[« ಪ್ರಾ. ವಕ್ಬಾಣ./ ಸಂ. ವ್ಯಾಖ್ಕಾನ.! ತೆಲು. ವಕ್ಕಣ, ವಕ್ಕಾಣ। 

ವಕ್ನಾಣಿಸು,  ಒಕ್ಕಣಿಸು, ಎಕ್ಬಾಣಿಸು, ವಕ್ಕಣಿಸು, ವಕ್ಚಣಿಸು, ವಖ್ಬಣಿಸು, 
ವಬ್ಬಾಣಿಸು, ವಾಖಾಣಿಸು (ಕ್ರಿ). ೧ ವಿಸ್ತರಿಸಿ ಹೇಳು ; ನಿರೂಪಿಸು ; 
ವ್ಯಾಖ್ಯಾನ ಮಾಡು : ಭಟಾರರಾರಾಧನೆಯಂ ವಕ್ತಾಣಿಸುವುದಂ ಕೇಳುತ್ತಿರ್ದಂ 
 (ವಡ್ಡಾರಾ, ೮೬-೬); ತಪೋಧನರ್ಗ್ಗೆ ವಕ್ಟಾಣಿಸುತಮಿರ್ಪೃ ಭಟ್ಟರ್ಗೆ ಮತ್ತರ್‌ ಮೂವತ್ತು 
(ತಿ ಫಗ ೮೯-೪೨; 1060). ಒಕ್ಕಣಿಸು : ೧. ಕಕ್ಕಸದಿಂದೊಂದು ಬವರ ಬಂದಡಸಿತು 
ಒಕ್ಕಣಿಸಲು ಬಂದೆ ನಿನಗೆ (ಮೋಹತ. ೧೧-೭); ತೃಣವ ಪರ್ವತವ ಮಾಳುಂತೆ 
ನೀವವನನೊಕ್ಕಣಿಸುತಿಓರಿ ತೋರ ಮಾಡಿ (ಭರ ೨-೯). ೨. ಬರೆಯಿಸು ; 
ಲೇಖಿಸು : ರಾಜಮಹಾರಾಜರುಗಳಿಗೂ . . . ಹೆಗ್ಗಡೆಗಳಿಗೂ ಅವರವರ ಅಂತಸ್ತು 
ಗೌರವಗಳಿಗೆ ತಕ್ಕಂತೆ ಒಕ್ಕಣಿಸಿದ ಲಗ್ನದ ಓಲೆಗಳನ್ನು ಯೋಗ್ಮರಾದ ರಾಯಸದವರು 


ರ್ಟ 


10 


40 


4s 


ಭಟರು ಒಯ್ದರು (ಶಾಂತಲಾ. ೯೬). ಒಕ್ಸಾಣಿಸು: ೧. ಕವಿಮಾರ್ಗದೊಳ್‌ . . . ಒಖ್ಬಾ 
6ಕ್ಬಾನಣಿಸಲುಂ ಠವಣಿಸಲುಂ ಕಮ್ಮೈಸಲುಮಿವನಂತಾರ್‌ ಬಲ್ಲರೆನಿಸಿದಂ ಕವಿರತ್ನಂ 
(ಅಜಿಪು. ೧-೮೨). ವಕ್ಕಣಿಸು : ೧. ಶಿವನ ಈಶಾನಮೂರ್ತಿಯೆಯವಕ್ಕೆಯಧಿದೇವತೆ ' 
ಯೆನುತ್ತಲಖಿಳಾಗಮಂ ವ [ಪಾಠಾ. ಒ] ಕೃಣಿಸುತಿರಲ್‌ (ಲಶೀಹ ೫೫»); ಜಕ್ಕಲಬ್ಬೆಯು 
ಶಿವಪುರಾಣಗಳ ಸ್ತ್ರೀಯರೊಳು ವಕ್ಕಣಿಪರು (ಮದೇಘು. ೨೮-೨೬). ೨. ಲಘುಪ್ರಬಂಧ, 
ಹರಟೆ-- ಈ ಸಾಹಿತ್ಮಪ್ರಕಾರ ಇನ್ನೂ ಕವಲೊಡೆಯುತ್ತಲೆ ಇದೆ-- ಎಂದು ನಾನೊಂದೆಡೆಗೆ 
ವಕ್ಕಣಿಸಿದಾಗ ""ಘೂಕ್‌' ಎಂದ ಸಮಾಕ್ಷಕರಿದ್ದಾರೆ (ಗಾಳಿತ ೪೪, ಮೆಚ್ಚಿಗೆಯ ಮಾಖ). 
ವಕ್ಟಣಿಸು: ೧. ಪಂಚಶತಚ್ಛಾತ್ರಸಂಚಯಕ್ಕೆ ಚಂಚದರ್ಥಶಾಸ್ತ್ರಪ್ರಪಂಚಮನ 
ವಂಚಕತೆಯಿಂ ಕಾಂಚನಮಯಾಸನದೊಳಿರ್ದು ವಕ್ಚಣಿಪ ವಿದೃನ್ಮುಖ್ಮನಂ . . . ಕಂಡು 
(ವರ್ಧಪು. ೧೬-೫ ವ). ೨. ಸಕಲದೇಶಗಳ ಲೆಕ್ಕವಂ ವಖ,ಓಕ್ಟನಣಿಸುವ ಕರಣೀಕರಂ 
(ಸಾಗಂಧಿ. ೧-೪). ವಖ್ಬಣಿಸು: ೧. ಅವರ್ಗ್ಗೆ ವ(ಒ)ಬ್ಬಣಿಸುವ ಭಟ್ಟರ್ಗಂ 
(ಇಆ. ಬಃ, ೨೦-೫೦; 2077): ವಖ್ಬಾಣಿಸು: ೧. ವಿದ್ಮಾರ್ತ್ಮಿಗಳಾಹಾರದಾನಕ್ಕಂ 
ವಿದ್ಕಾರ್ತ್ಮಿಗಳ್ಗೆ ವಖ್ನಾಣಿಸುವುಪಾಧ್ಮಾಯರ ಜೀವಿತಕ್ಕಂ . . . ಕೊಟ್ಟರ್‌ 
(ಕಇಅ. ೨೨-೭-೩೪; 108). ವಾಖಾಣಿಸು : ೧. ಸ್ವಾಧ್ಮಾಯಮೆಂಬ ತಪಮಾಗಮಂಗಳಂ 
ವಾಖಾಣಿಸುವುದುಂ . . . ಧರ್ಮಮನುಪದೇಶಂಗೆಯ್ವುದುಂ ಪಂಚವಿಧಸ್ವಾಧ್ಮಾಯ 
ಮುಂ (ಶ್ರಾವಕಾ ೧೬೩-೧೪). [ವಕ್ಪಾಣ* - ಇಸ್ಕು.! ತೆಲು. ವಕ್ಕಣಿಂಚು, ವಕ್ಕಾಣಿಂಚು] 

ವಕ್ತವ್ಯ (ಗು). ೧. ಹೇಳಲು ಯೋಗ್ಯವಾದ ; ಹೇಳಬೇಕಾದ. ೨. ಹೇಳುವ ; 
ವಿವರಿಸುವ ; ವ್ಯಾಖ್ಯಾನಿಸುವ. (ನಾ). ೩. ಆಧೀನನಾದವನು ; ವಶವರ್ತಿ : 
“ವಕ್ಷವೈಃ - ೧ - ಕುತ್ರಿತನು -- ಹೇಳಿದ ಹಾಗೆ ಮಾಡುವ ಅಧೀನನು, ಹೇಳತಕ್ಕ 
ಮಾತು ಮುಂತಾದ್ದು'' (ಸಿದ್ಧಾಂತಿ ೪೧೧). ೪. ವಿವರಣೆ ; ಹೇಳಿಕೆ ; ನಿರೂಪಣೆ : 
ತನ್ನ ಸ್ನೇಹಿತರ ಎದುರಿಗೆ ದೇಶಾಭಿಮಾನದ ತತ್ವಜ್ಞಾನದ ವಕ್ತವ್ಮಗಳ ಸುರುಳಿಗಳನ್ನು 
ಅಪ್ಪನ ಮುಂದೆ ಬಿಚ್ಚಿ ಇಡಲು ಅವನಿಗೆ ಎದೆಯೇ ಇಲ್ಲ (ಗಂಮಾಯಿ. ೧೬೭). ೫. ಖಂಡನೆ ; 
ನಿಂದೆ ; ತೆಗಳಿಕೆ. [ಸಂ.) 

ವಕ್ತಾರ (ನಾ). ೧. ಚೆನ್ನಾಗಿ ಮಾತನಾಡುವವನು ; ವಾಗ್ಮಿ : ಕೇಳುವ ರಸಿಕರು 
ದೊರೆಯದ ಊರೊಳು ವಕ್ತಾರ ಮಾಡುವುದೇನು (ಇಂಚಾಪ. ೧೫೮-೭೮); ವಕ್ತಾರನ 
ಅಭಿಪ್ರಾಯದ ದೃಷ್ಟಿಯಿಂದ ಶಬ್ದಗಳಿಗೆ ವ್ಮಂಜಕತೃವಿರುವುದೆಂದು : ನೀವೇ 
ಬಾಯಿಬಿಟ್ಟು ವಿವರಿಸಿರುವಿರಿ (ಧ್ಶನ್ಮಾಲೋ ೨೦೪). ೨. ಭಾಷಣಕಾರ ; ಉಪನ್ಯಾಸಕ : 
ವೇದಿಕೆಯ ಮೇಲೆ ವೇದವೂ ಕಾಣದತಿಗೂಢತತ್ತಗಳ ಹೊನ್ನ ಚಲೆ ಬೀಸುವನು 
ವಕ್ತಾರ (ನಡೆಬಂ. ೮೯-೪); ರಾಯರು ಹೆಸರಾಂತ ಲೇಖಕರು, ನುರಿತ ವಕ್ತಾರರು 
(ಜ್ವಾಲಾಮೇ, ೩೯). ೩. ವಿವರಣೆ ನೀಡುವವನು : ವ್ಯಾಖ್ಮಾನಕಾರ 
ಗ್ರೀಕ್‌ರುದ್ರನಾಟಕದ ಮೇಳ ಒಮ್ಮೊಮ್ಮೆ ಕವಿಯ ನಿಯೋಗಿಯೂ ಅವನ ಜೀವನದರ್ಶನದ 
ವಕ್ತಾರನೂ ಆಗಿರುತ್ತದೆ (ಸಾಹಿಪ್ರ ೨೪೯); ಅವರು ಅರಬ್ಬೀತತ್ವಜ್ಞಾನದ ಅಧಿಕೃತ 
ವಕ್ತಾರರು ಎನ್ನುವ ಹಾಗಿಲ್ಲ «ತತ್ಮಪ್ರಾ. ೧). ೪. ಒಬ್ಬರ ಅಥವಾ ಒಂದು 
ವಿಷಯದ ಪರವಾಗಿ ಅಧಿಕೃತವಾಗಿ ಮಾತನಾಡುವ ವ್ಯಕ್ತಿ ; ಪ್ರತಿನಿಧಿತ್ವ 
ವಹಿಸುವ ವ್ಯಕ್ತಿ. (ಸಂ. ವಕ್ಷ] 

ವಕ್ತೃ (ಗು). ೧. ಚೆನ್ನಾಗಿ ಮಾತನಾಡುವ ; ವಾಗ್ಮಿಯಾದ. 
೨. ಪ್ರಾಮಾಣಿಕವಾದ ; ಯಜುತ್ವದ. (ನಾ). ೩. ಒಳ್ಳೆಯ ಮಾತುಗಾರ ; 
ವಾಗ್ಮಿ. ೪. ಉಪನ್ಮಾಸಕ ; ಭಾಷಣಕಾರ. ೫. ವ್ಯಾಖ್ಯಾನಕಾರ ; ವಿವರಣೆ 
ನೀಡುವವನು: ಶಬ್ದಪ್ರಾಮಾಣ್ಕವು ಹೇಳುವವರ ಯೋಗ್ಯತೆಯ ಮೇಲೆ ನಿಲ್ಲುತ್ತದೆ 

. ವಕ್ಷೃವಿನ ಜ್ಞಾನವನ್ನು ಊಹಿಸಿ ಈ ಜ್ಞಾನಕ್ಕೆ ಪ್ರಾಮಾಣ್ಮವನ್ನು ತಿಳಿಯುವುದು 

(ಹಿಂದಸಾ. ೨೮); ಶಬ್ದದಿಂದ ಉತ್ಪನ್ನವಾದ ಜ್ಞಾನಪ್ರಾಮಾಣ್ಮವು ವಕ್ತೃವಿನ 
ಗುಣಾಧೀನವಾದುದು (ಭಾತತ್ತ್ಮ. ೨೭೬). [ಸಂ.) 

ವಕ್ತೃತ್ವ್ತ (ನಾ). ಚೆನ್ನಾಗಿ ಮಾತನಾಡುವ ಸಾಮರ್ಥ್ಯ ,-ನೈಪುಣ್ಯ ; 
ವಾಕ್ಚಾತುರ್ಯ : ವಕ್ಷೃತ್ವವು ಒಂದು ಕಲೆ. ಸಂಗೀತದಂತೆ, ಸಾಹಿತ್ಯದಂತೆ, ಶಿಲ್ಪದಂತೆ 
ವಕ್ತೃತ್ವವೂ ಹುಟ್ಟುಗುಣ (ಸಂಭಾನೆ. ೬೪); ಶೀನೂನೇ ವಕ್ತೃತ್ವದಲ್ಲಿ ನರಹರಿಗಿಂತ 
ಮೇಲೆಂದು ಹೆಸರಾಗಿದ್ದನು (ಸಮಜೀ. ೧೫೪). [ಸಂ.] 


ವಕ್ರ 


ವಕ್ತ (ನಾ). ೧. ಮನುಷ್ಕನ ಮುಖದಲ್ಲಿ ಆಹಾರ ಪಾನೀಯಾದಿಗಳನ್ನು 
ಸೇವಿಸುವುದಕ್ಕೂ ಶಬ್ದದ ಉದ್ದಾರಗಳಿಗೊ ಸಹಾಯಕವಾಗಿರುವ ಒಂದು 
ಅವಯವ ; ಬಾಯಿ : ವಾಕ್ಕ್ರೀವಕ್ರದೊಳತುಳಭುಜದೊಳೂರ್ಜಿತವಿಜಯಶ್ರೀ 
ಎಸ್ಟಾರಿಸೆ ನೆಗಲ್ಬಂ ಶ್ರೀವರ್ಮಂ (ಚಂದ್ರಪು. ೪-೧೦); ಸುಡು ತಾಂಬೂಲನಿಸೀನನಕ್ಕವ 
(ಸೋಮೇಶ. ೨೧). ೨. ಮುಖ ; ವದನ : ಶ್ರೀಮತೀವಕ್ವಚಂದ್ರಚ್ಛವಿ ಪರ್ಚಂ 
ಮಾಲ್ಟಿನಂ ಭೋಗಿಸಿದನಖಿಲಭೋಗಂಗಳಂ ವಜ್ರಜಂಘಂ (ಅದಿಪು. ೫-೨೨); ಏನುಮೆನ್ನದೆ 
ಮದ್ವಕ್ರಮನಾ ಕಸಿಂಜಳಕನಾಗಳ್‌ ನೋಡುತಿರ್ದಂ (ಕಾದಂಪೂ .6೬೩). ೩ ಪಾತ್ರೆಯ 
ಬಾಯಿ ,-ಮೂತಿ. ೪. ಪಕ್ಷಿಯ ಕೊಕ್ಕು ,-ಚಂಚು: ೫. ಬಾಣದ 
ಅಗ್ರಭಾಗ. ೬. ಪ್ರಾರಂಭ ; ಆರಂಭ. ೭. ಒಂದು ಬಗೆಯ ಗಿಡದ ಬೇರು ; 
ನಂದಿಬಟ್ಟಲಿನ ಬೇರು. ಆ. [ಛಂದ] ಒಂಬತ್ತು ಅಕ್ಷರಗಳ ಬೃಹತಿಛಂದಸ್ಸಿನ 
ಒಂದು ವರ್ಣಸಮವೃತ್ತ. ೯. ಗಣವಿನ್ಮಾಸದಲ್ಲಿ ವಿಷಮತೆಯುಳ್ಳ ಎಂಟು 
ಅಕ್ಷರಗಳ ಅನುಷ್ಟುಪ್‌ ಛಂದಸ್ಸಿನ ವಿಷಮಚತುಷ್ಟದಿಯ ಒಂದು ವರ್ಗ. 
೧೦. [ಗಣಿತ] ಬೀಜಗಣಿತದಲ್ಲಿ ಬರುವ ಶ್ರೇಢಿಯ ಮೊದಲನೆಯ ಪರಿಮಾಣ 
ಅಥವಾ ಅಂಶ. ೧೧. [ನಾಟ್ಕ] (ನಾಲಿಗೆಗೆ ಸಂಬಂಧಿಸಿದ) ಆರು ವಿಧವಾದ 
ಅಭಿನಯಗಳಲ್ಲಿ ಒಂದು; ""ಸಿಂಹದಂತೆ ಬಾಯನ್ನು ತೆರೆದು ನಾಲಗೆಯನ್ನು 
ನೀಡುವುದು. ನರಸಿಂಹಾಭಿನಯದಲ್ಲಿ ಇದನ್ನು ವಿನಿಯೋಗಿಸಬೇಕು'' 
(ಲಾಸ್ಮರಂ . ೨೮೦ ಗದ್ಮಾನುವಾದ) : ನೀಡಿದ ನಾಲಗೆ ಯಜ್ಬಂ ಜೂಢಿಸಿ ಸಿಂಹರೂಪಂ ಜೋಡಿಪ 
ನಾಲಗೆಯದೆಯ್ದೆ ವಕ್ರ [ಪಾಠಾಂ . ವಕ್ರ) ಮೆನಿಕ್ಕು೦ (ಲಾಸ್ಮರಂ . ೩-೯೫). [ಸಂ.] 

ವಕ್ತಶ್ವಾಸ (ನಾ). (ದು:ಖ, ಆಯಾಸ ಮುಂತಾದುವುಗಳಿಂದ ಬಿಡುವ) 
ದೀರ್ಫ್ಥವಾದ ಉಸಿರು; ನಿಟ್ಟುಸಿರು: ತಿದಿವೋಲ್‌ ದಿಗ್ಗಜರಾಜಿ ಗೋಣ್ಣುಸಿದು 
ವಕ್ರಶ್ಚಾಸಮಂ ಬೀಜುತಿರ್ಪುದು . . . ಖಳನೃಪಾಲಾಕ್ನೌಹಿಣೀಭಾರದಿಂ (ಜಗವ. ೧-೩೦). 

1ಸಂ.1 

ವಕ್ತಾಂತರ (ನಾ). ಬಾಯಿಯ ಒಳಭಾಗ : ಹರಿ ನೀಂ ಮಣ್ಣಿಂದೆ . .. ತೋಟು 
ವಕ್ರಾಂತರಮಂ (ಜಗವಿ. ೩-೬೩). [ಸಂ.] 

ವಕ್ಫ್ರೋದರ (ನಾ). ವ.ವಕ್ರಾಂತರ : ವಸ್ತೃತವಕ್ರೋದರಭಾಗ ಭೂರಿಕಮಠ 
ಪ್ರಕ್ಷುಬ್ಧ ಕಲ್ಲೋಲಕಲ್ಪಿತಕೋಲಾಹಲಕಲ್ಲಕಾಲರಭಸಪ್ರಸ್ಪರ್ಧಿಯಂ ವಾರ್ಧಿಯಂ 
(ಕಾವ್ಮಸಾ. ೩೫). [ಸಂ.] 

ವಕ್ರ (ಗು). ೧ ಕೊಂಕಿದ ; ಬಾಗಿದ ; ಡೊಂಕಾದ : "ವಕ್ರತೆ' ಪರಾ. 
೨. ಬಳಸಾದ ; ನೇರವಲ್ಲದ : "ವಕ್ರೋಕ್ತಿ'' ಪರಾ. ೩. ಕಪಟದ ; 
ಕುಹಕವಾದ. ೪. ಕ್ರೂರವಾದ. (ನಾ). ೫. ಕೊಂಕಿದುದು ; ಬಾಗಿದುದು ; 
ಡೊಂಕಾದುದು : ""ವಕ್ರಂ, ವೃಜಿನಂ, ಭಂಗುರಂ . . . ಊರ್ಮಿಮತ್‌ -- ಈ ೧೨ 
ಕೊಂಕಿದುದು'” (ಹಲಾಯು. ೧೧೬-೧೧);ಭರತಾಭ್ಕುದಯ ಚಂದ್ರೋದಯಕ್ಕುರ್ಬಿದತ್ತವಳ 
ಹೃಜ್ನಲಧಿ ಪಾಳು ಕೊರಕಲ್‌ ಬಂಡೆಯಿಂ ವಕ್ರಮಾಗಿರ್ಪ ಮೊರಡು ದಡದಂತಿರ್ದವಳ 
ಮೆಯನುಚ್ಛಸಿತ _ ಹರ್ಷೋರ್ಮಿಮಾಲಾಸಮೂಹದಿಂದವ್ವಳಿಸಿ ಮುಚ್ಚಿ 
(ಶ್ರೀರಾಮಾ . ೨೬-೭೦೪). ಓ. ಕುಟಿಲವಾದುದು : ವಕ್ರಯಜುಮಿಶ್ರಜಗವದರ ಶೋಧನೆ 
ಧರ್ಮ (ಮಂಕುಕ. ೯6); ನಮ್ಮ ಮನಸ್ಸು ಸ್ವಭಾವತಃ ವಕ್ರವಾದುದು (ಪರಪ. ೪೬). 
೭. (ಹೊಳೆ, ತೊರೆ, ನದಿ ಮುಂತಾದುವುಗಳ) ತಿರುವು ; ಸುತ್ತು; ಮುರಿವು. 
೮. ತೊಂದರೆ ; ಅಡ್ಡಿ ; ವಿಘ್ನ : ಇದಕೆ ವಕ್ರವಪ್ಪೊನ್ನಳ್ತಮಹಾಪಾತಕನಕ್ಕು 
(ಎಕ. 2೧/1, ಪಾವಗ . ೧೧-೪೪; 754). ೯. [ಜ್ಯೋತಿ] ಮಂಗಳಗ್ರಹ ; ಅಂಗಾರಕ : 
“ವಕ್ರಃ, ಅಂಗಾರಕ: , ಭಾಮಃ , ಲೋಹಿತಾಂಗಃ , ಧರಾತ್ಮಜಃ -- ಈ ೫ ಮಂಗಳನ 
ಪೆಸರ್‌'' (ಹಲಾಯು . ೯-೪೬); ಇನಾರ್ಕಿ ವಕ್ರಕ್ನೀಣೇಂದುಗಳಶುಭಗ್ರಹಂ (ಜಾತತಿ. ೨-೨). 
೧೦. ಶನಿಗ್ರಹ. ೧೧. ಗ್ರಹಗಳ ಹಿನ್ನಡೆ. ೧೨. [ಛಂದ] ಎರಡು ಮಾತ್ರೆಗಳ 
ಕಾಲ ; ಗುರು : ಆದ್ಯಂತದೊಳ್‌ ಬರೆ. ವಕ್ರಂ ಶಿಖಿ (ಛಂದೋಂಬು. ೧-೩೮). 
೧೩. [ಸಂಗೀತ] ""ಜನ್ಮರಾಗದ ಆರೋಹಣದಲ್ಲಿ ಅಥವಾ 
ಅವರೋಹಣದಲ್ಲಿ , ಕೆಲವು ವೇಳೆ ಎರಡರಲ್ಲೂ ಸ್ನರಗಳು ಕ್ರಮವಾಗಿ 
ಅನುಕ್ರಮಿಸದೆ ಹಿಂದು ಮುಂದಾಗಿಬರುವುದೂ ಉಂಟು. ಇಂತಹ ರಾಗಗಳು 


೭೭೫೬ ವಕ್ರದೃಷ್ಟಿ 


| | ವಕ್ರರಾಗಗಳೆನಿಸುತ್ತವೆ'' (ಸಂಗೀಚಂ. ೩೨): ಆಧುನಿಕ ಕರ್ಣಾಟಕಸಂಗೀತವೆಂದರೆ 

॥ ಎಪ್ಪತ್ತೆರಡು ಮೇಳಕರ್ತಗಳ ಯೋಜನೆಯ ಆಶ್ರಯದಲ್ಲಿ ಸಂಪೂರ್ಣ, ಷಾಡವ, `ಔಡವ, 
ಶುದ್ಧ, ವಕ್ರ ಎಂಬ ಭೇದಗಳನ್ನುಳ್ಳ . . . ಪದ್ಧತಿಯೆನ್ನಬಹುದು (ಕವಿಕೋ. 1, ೭೮೭). 
೧೪. [ನಾಟ್ಕ] ಗದ್ದದ ಎಂಟು ವಿಧವಾದ ವಿನ್ಮಾಸಗಳಲ್ಲಿ ಒಂದು ; IP 
“ಗಡ್ಡವನ್ನು ಅಡ್ಡಲಾಗಿ ಮಾಡುವುದು. ಗ್ರಹಾವೇಶವನ್ನು ತೋರಿಸುವಾಗ 
ಇದನ್ನು ವಿನಿಯೋಗಿಸಬೇಕು'' (ಲಾಸ್ಕರಂ . ೨೪೧ ಗದ್ಯಾನುವಾದ): ನಿಡುಚಿಬುಕಂ . . . 
*ೀಳಡ್ಸಮಾಗಣ್‌ ಪಡೆದುದ:. ಫೆಸರಿಂದ ವಕ್ರಮೆಂದನವರತ೦ (ಉಾಸ್ಕರಂ. ೩-೧೦೦). 
೧೫. ಹಸ್ತಾಂಗುಲಿಯ ಏಳು ಭೇದಗಳಲ್ಲಿ ಒಂದು ; ಕೊಂಕಿಸಿದ ಕೈಬೆರಳುಗಳ 
ಅಭಿನಯ : ಸಂಯುತ, ವಿಯುತ, ವಕ್ರ, ವಲಿತ, ಹಿತಿತ, ಕುಂಚನ್ಮೂಲ, ಪ್ರಸೃತ -- 
ಈ ಏಳು ಹಸ್ತಾಂಗುಲಿಯ ಭೇದಂಗಳ್‌ (ಲಾಸ್ಕರಂ . ೩-೧೧೩ ವ). 1ಸಂ.] 

ವಕ್ರಂಬರ್‌, ವಕ್ರಬರು (ಕ್ರಿ). ವಿಘ್ನಮಾಡು ; ವಿರುದ್ಧವಾಗಿ ನಡೆ ; 
ಅಡ್ಡಿಯಾಗು : ಭರತನುಮನಾಂ ಕುಡಲ್ಪಡೆದ ರಾಜ್ಕಂ ನಿನಗಕ್ರಮಮಣಮಲ್ಲು 
ವಕ್ರಂಬಂದೊಡೆಮ್ಮಾಜ್ಞೆಗೆ ತಪ್ಪಿದೆಯೆಂಘು ನಿಲೆ ನುಡಿದು (ಪಂರಾಮಾ. ೭-೨೧ ವ). 
ವಕ್ರಬರು : ಆವನಾದಡೆ ವಕ್ರಬನ್ನವನ ನಷ್ಟಸಂತತಿ ಅಕ್ಕು 
(ಸೌಇಇ . 0-1, ೧೧೨-೨೩; 20%). (ವಕ್ರ *- ಒರ್‌ (ಆ ವರ್‌)1 

ವಕ್ರಗಚ್ಛ (ನಾ). [ಜೈನ] ಜೈನಮುನಿಗಳ ಒಂದು ಗುಂಪು: ಅವರೊಳಗೆ 
ಗೋಪಣಂದಿಪ್ರವರಗುಣರ್‌ . ವಕ್ರಗಚ್ಛದೊಳ್‌ ಪೆಸರ್ವಡೆದರ್‌ 
(ಎಕೆ. 11, ೬೯-೨೩; 1100). 
ವಕ್ರಗಚ್ಛಾಧಿಪ ಇ. ವಕ್ರಗಚ್ಛದ ಮುಖ್ಯಸ್ಥನಾದ ಜೈನಯತಿ : ಸ್ಮೇಯಾ 
ದ್ವಿಶ್ರುತಬಾಳಚಂದ್ರಮುನಿಪಃ ಶ್ರೀವಕ್ರಗಚ್ಛಾಧಿಪಃ (ಎಕ. 8, ೬೯-೧೧೯; 1100). [ಸಂ.] 

ವಕ್ರಗತಿ (ನಾ). ೧. ಡೊಂಕಾದ ಚಲನೆ ,-ಗಮನ. ೨. ಹೀನವಾದ 
ನಡತೆ :ಿಯಾತಂನಿಸರ್ಗದಿಂ ವ್‌ಕ್ರಗತಿಪರಿಣಾಮದಿನುದ್ದೃತ್ತಚಿತ್ತದಿನುನ್ಮತ್ತನಾದಂ 
(ಸುಕುಮಾ. ೨-೫೭ ವು. ೧,೨: ವಕ್ರಗತಿ ಫಣಿಯೊಳ್‌ . . . ಒದವಿರ್ಪುದಲ್ಲದಿಲ್ಲಾ 
ನಾಡೊಳು (ಐಸುಮಾ. ೨-೩೮). ೩, (ನೀರಿನ ಪ್ರಪಾಹದ) ತಿರುವು ; ಬಾಗು ; 
ಮುರಿವು : ವಕ್ರಗತಿಯುಳ್ಳ ಆ ನದಿಯು ಅಸ್ಪಷ್ಟವಾಗಿ ತೋರಹತ್ತಿತು (ಸಾವಿತ್ರಿ. ೧). 
೪. [ಜ್ಕೋತಿ] (ಗ್ರಹಗಳ) ಹಿನ್ನಡೆ. (ಸಂ. 

ವಕ್ರಗ್ರೀವ (ನಾ). '೧. ಕೊಂಕಿದ ಕತ್ತನ್ನುಳ್ಳುಡು ; ಒಂಟೆ. ೨. ಬಾಗಿದ 
ಕೊರಳುಳ್ಳವನು ; ಡೊಂಕಾದ ಕತ್ತುಳ್ಳವನು : ಅಪಸ್ಮಾರಗ್ರಹಗೃಹೀತರಂತೆ 
ವಕ್ರಗ್ರೀವರಾಗಿಯುಂ ನೆಟೆಗಿವುಡರಂತೆ ಕಿವುಂಡುಗೇಳ್ದು೦(ಪಂಚತಂ. ೧೯-೧). [ಸಂ.] 

ವಕ್ರಚಾರ (ನಾ). ೧. ಎ ವಕ್ರಗತಿ ೧. ೨. ಹ ವಕ್ರಗತಿ ೨. ೧,೨: ವಕ್ರಚಾರಂ 
ಸರ್ಪಂಗಳೊಳ್‌ . , . ಅಕ್ಕುಮಲ್ಲದೆ ಜನಪದದ ಜನಂಗಳೊಳಿಲ್ಲ (ಜಗವಿ. ೨-೧ ವ). 

[ಸಂ.] 

ವಕ್ರತುಂಡ (ನಾ). ೧. ಕೊಂಕಿದ ಸೊಂಡಿಲನ್ನುಳ್ಳವನು ; ಗಣೇಶ : 
ಲಂಬೋದರಗೇತಕೆ ತರಳೋದರೆ . . . ವಕ್ರತುಂಡಗಕ್ಕರಿಸುವರಿಹರೇ (ಗಣೇಶ . ೫-೧೨೩). 

35] ೨. ಕೊಂಕಿದ ಕೊಕ್ಕನ್ನುಳ್ಳುದು ; ಗಿಣಿ. (ಸಂ), 
ವಕ್ರತೆ (ನಾ). ೧. ಕೊಂಕು ; ಡೊಂಕು : ಕಾಣಿಸಿತೊಂದು ದಸ್ಮುಶಿಶು. . . ಹಾ, ವಿಕೃತಿ 
ವಕ್ರತೆ ರೂಹುಗೊಂಡಂತೆ ! (ಶ್ರೀರಾಮಾ. ೨೨-೫೮೦). ೨. ಮೋಸ ; ಕಪಟ ; ವಂಚನೆ. 
೩. ಓರೆಯಾಗಿರುವಿಕೆ ; ಕೊಂಕಿರುವಿಕೆ : ನಂಬಿಯಣ್ಣನೇಟುಂಜವ್ವನದುರ 
ವಣೆಯುಮಂ . . . ನೋಟದ ವಕ್ರತೆಯುಮಂ ಮುಖದ ಕಾಮಕಾರ್ಪಣ್ಯಮುಮಂ 
ದೃಷ್ಟಿಯ ದೈನ್ಮಮುಮನಟ್‌ದು (ನಂಬರ. ೪-೧೧. ೪. (ನಾದದ) ಏರಿಳಿತ ; 
ತಿರುವು : ಮತ್ತ(ಪಾಠಾ. ತ್ತಂ)ವಳಿ ವಕ್ರತೆಯನೀವ ವಹಣಿ . . . ಇಂಪಂ ಕಚೆವ 
ಸುಧಾರಸಗಾನಂ ನಾನಾರಸದ ಲಹಣಿಯ ರೂಪುವಡೆಯೆ ಪಾಡುವ ಗಾಯಕರೊಳಂ 
(ಗಿರ. ೨-೧೦೫ ವ). ೫. ಕುಟಿಲವಾಗಿರುವಿಕೆ ; ಯಜುವಾಗಿಲ್ಲದಿರುವಿಕೆ ; 
ನೇರವಾಗಿಲ್ಲದಿರುವಿಕೆ. ೬. [ಜ್ಕೋತಿ] ಗ್ರಹಗಳು ಹಿಮ್ಮೆಟ್ಟುವಿಕೆ ,-ಹಿಂದೆ 
ಚಲಿಸುವಿಕೆ.. [ಸಂ. ವಕ್ರತಾ] 

ವಕ್ರದೃಷ್ಟಿ (ನಾ).೧. ಓರೆಯಾದ ದೃಷ್ಟಿ ; ನೇರವಲ್ಲದ ನೋಟಿ : ದೃಷ್ಟಿದೋಷ 


| 


| 
| 
15 


30 


40 


4s 


ವಕ್ರಪ್ಟಾರ 


ಗಳಿಂದ ಮಕ್ಕಳಲ್ಲಿ ತೋರಬಹುದಾದ "“ವರಸೆಗಣ್ಣು, ಮೆಳ್ಳಗಣ್ಣು, ವಕ್ರದೃಷ್ಟಿ'' ಮುಂತಾದ 
ನ್ಮೂನತೆಗಳನ್ನು ಮೊದಲಿನಲ್ಲೇ ಸರಿಪಡಿಸಬಹುದು (ನಿಮ್ಮದ್ಯ. ೫೪). 
೨. ಸಂಶಯಾತ್ಮಕವಾದ ದೃಷ್ಟಿ ; ಸರಳವಲ್ಲದ ಧೋರಣೆ : ಶ್ರೀ ಅರವಿಂದರ 
ಮೇಲೆಯೂ ಸರಕಾರದ ವಕ್ರದೃಷ್ಟಿಯು ಬಿತ್ತು (ಕಪಪು. ೭-೮೩); ಸಾಮಾನ್ಯವಾಗಿ ಜನರು 
ವಾಮಾಚಾರವನ್ನು ವಕ್ರದೃಷ್ಟಿಯಿಂದ ನೋಡುವುದುಂಟು (ಭಾರದ. ೨೨೭). [ಸಂ.] 
ವಕ್ರದ್ವಾರ (ನಾ). ೧. ವ ವಂಕದಾರ : ""ವಂಕದರಂ, ವಂಕದಾರಂ, 
ವಂಕಬಾರಂ -- ಈ ೩ ವಕ್ರದ್ವಾರಕ್ಕೆ ಪೆಸರ್‌'' (ಕಸಾ. ೫೯-೬೦೦); ವಕ್ರದ್ಧಾರ -- 
ವಂಕದರ, ವಂಕದಾರ, ವಂಕಬಾರ (ಕಮದ. ೨೯೬ ಪ್ರಯೋ); ಸೋಪಾನಗಳು, 
ಗುಪ್ತದ್ಧಾರಗಳು, ವಕ್ರದ್ಧಾರಗಳು - ಮುಂತಾದುವೆಲ್ಲಾ ನಿಮಗೆ ತಿಳಿದಿರಬೇಕು 
(ಮಂತ್ರಶ. ೫೩-೬). "ವಂಕದಾರ' ಪರಾ. ೨. ರಹಸ್ಕವಾದ ಬಾಗಿಲು ; ಗುಪ್ತದ್ದಾರ : 
ದುರ್ಗದ ವಕ್ರದ್ಧಾರದಲ್ಲಿಯ ನಮ್ಮ ಕಾವಲರು ಆ ಬಾಗಿಲು ಅಲ್ಲಾಡುತ್ತಿದ್ದುದನ್ನು 
ನೋಡಿ . . . ನನಗೆ ವಾರ್ತೆಗೊಟ್ಟರು (ಸುಗುಗಂ. ೧೫೫-೯). ೫ ಈ ಶಬ್ದದ ಅಸ್ತಿತ್ವವು 
ಚಿಂತನೀಯ. (ಸಂ. 
ವಕ್ರನಾಸಿಕ (ನಾ). ಗೂಬೆ ; ಘೂಕ. 
ವಕ್ರಬರು "ವಕ್ರಂಬರ್‌' ನೋ. 
ವಕ್ರಬುದ್ಧಿ (ನಾ). ೧.' ಕಪಟಿವಾದ ಮನಸ್ಸು ; ಕುಟಿಲಸ್ವಭಾವ. 
೨. ಕಪಟಮನಸ್ಸುಳ್ಳವನು ; ಕೆಟ್ಟಬುದ್ದಿಯುಳ್ಳವನು : ""ಕುಚರಃ, 
ಕುಟಿಳಾಶಯಃ - ಈ ೨ ವಕ್ರಬುದ್ಧಿ'' (ಹಲಾಯು . ೬೪-೨೩೫). [ಸಂ.] | 
ವಕ್ರಭಣಿತಿ (ನಾ). ವ್ಯಂಗ್ಕೋಕ್ತಿ ; ವಕ್ರೋಕ್ತಿ : ""ನಿಮ್ಮಷ್ಟು ಸಂಪಾದನೆ 


[ಸಂ.) 


ಯಾರಿಗುಂಟು?'' ಎಂದು ಅವರಲ್ಲಿ ಒಬ್ಬ ವಕ್ರಭಣಿತಿಯನ್ನು ಹಾರಿಸಿದನು 
(ಕಂಬಹು. ೧೧). ([ಸಂ.] 
ವಕ್ರಭಣಿತೆ (ನಾ). ಎ ವಕ್ರಭಣಿತಿ : ಶಕ್ರನಳುಕುವ ಬಾಹುಬಲ ರಿಪುಚಕ್ರದೊಳ 


ಗಿನ್ನಾರಿಗುಂಟದು ವಕ್ರಭಣಿತೆಗೆ ಸಲುವುದಶ್ವತ್ಥಾಮನೆನುತೆಚ್ಚ (ಕುವ್ಮಾವಿ. ೮-೪೧). 
[ಸಂ. ವಕ್ರಭಣಿತ] 
ವಕ್ರವಚನ (ನಾ). ೧. ವ್ಯಂಗ್ಕೋಕ್ತಿ ; ವಕ್ರೋಕ್ತಿ : ಕಳಕಂತಂ ಪುಗಿಲೆಂಬೀ 
ಕಳನಿನದಂ ವಕ್ರಮಾಗಿಯಂ ನೃಪನ ಮನಂಗೊಳಲಾರ್ತುದು ಪುರುಡಿಪ ನಲ್ಲಳ ನಲ್ಮೆಯ 
ವಕ್ರವಚನದಂದದಿನಾಗಳ್‌ (ಮಲ್ಲಿಪು. ೬-೧. ೨. ಸೊಗಸಾದ ಧನಿ ; 
ಇಂಪಾದ ಸ್ವರ : ದಶಕಂಠನಾ ಕಂಬುಕಂಠಿಯ ಕನಲ್ಲೊನಲ್ಲು ನುಡಿವ ವಚನಮೆ 
ಸುಗ್ಗಿಯ ಕಳಕಂಠಿಯೆ ಪುಗಿಲೆಂಬ ವಕ್ರವಚನದಂತೆ ತನಗೆ ಮದನರಾಗಹೇತುವಾಗೆ 
(ಪಂರಾಮಾ . ೯-೧೮೬ ವ). ([ಸಂ.] 
ವಕ್ರವಾಕ್ಕ (ನಾ).೧. ಕೊಂಕುನುಡಿ ;ಸರಳವಲ್ಲದ ಮಾತು..೨. ಇ ವಕ್ರವಚನ ೨. 
೧,೨: ವಕ್ರವಾಕ್ಕಂ ಕೋಕಿಳಂಗಳೊಳ್‌ ಉತ್ಕಂಶತೆ ಮಯೂರಂಗಳೊಳ್‌ . . 
ಅಕ್ಕುಮಲ್ಲದೆ ಜನಪದದ ಜನಂಗಳೊಳಿಲ್ಲ (ಜಗವ. ೨-೧ವ). [ಸಂ.) 
ವಕ್ರಶೃಂಗೆ (ನಾ). ಬಾಗಿದ ಕೊಂಬುಗಳನ್ನುಳ್ಳ ಹಸು : ""ಬಿಳಿಯಾಕಳೇ ಧವಳೆ, 
ಸೊಟ್ಟಕೊಂಬಾಕಳೇ ವಕ್ರಶೃಂಗೆ'' (ಸಿದ್ಧಾಂತಿ. ೨೯೪). [ಸಂ. ವಕ್ರಶೃಂಗ] 
ವಕ್ರಸ್ತ (ನಾ). ಅಡ್ಡಿಯನ್ನುಂಟುಮಾಡುವವನು; ವಿಘ್ನವನ್ನು ಒಡ್ಡುವವನು: 
ಯಾ ಧರ್ಮಕ್ಕೆ ವಕ್ರಸ್ತರಾದವರುಯಧೋಗತಿಗಿಳಿವರು (ಸೋಇ . 2ರ ೧೭೭-೩೭; 2190). 
(ವಕ್ರ #* - ಸ್ತ) 
ವಕ್ರಾಂಗಿ, (ನಾ). ಊನವಾದ ಅಂಗವುಳ್ಳವನು : ಮುಂದೈದುವ ತುರಂಗಮದ 
ಕೂಡೆ ನಡೆಯುತ್ತೆ ಬರಿದೊವಲುಡಿಗೆಯವರ ವಕ್ರಾಂಗಿಗಳನೊತ್ತೋಳವರನು . . . 
ಕಂಡನಾ ಕಲಿಪಾರ್ಥನು (ಜೈಮಿಭಾ . ೧೬-೨೦). ([ಸಂ. ವಕ್ರಾಂಗಿನ್‌) 
ವಕ್ರಾಂಗ್ಮಿ (ನಾ). ಒಂದು ಬಗೆಯ ಔಷಧೀ ಸಸ್ಯ : ""ಕಟುು ಕಟುಂಭರಾ . . . 
ವಕ್ರಾಂಗೀ, ಶಕುಲಾದನೀ -- ೯ ಕಟುಕರೋಹಿಣೀ ಹೆಸರುಗಳು'' (ಸಿದ್ಧಾಂತಿ. ೧೬೧). 
[ಸಂ. ವಕ್ರಾಂಗೀ] 
ವಕ್ರಿ (ಗು). ೧. ಬಾಗಿದ ; ಕೊಂಕಿದ ; ಡೊಂಕಾದ. (ನಾ). ೨. ಕೆಟ್ಟ 
ಬುದ್ಧಿಯುಳ್ಳವನು : "“ಕುಚರಂ ನಿಯತಹಾರಿಕಂ ವಿಳಾಸಿಯೆನೆ ವಕ್ರಿಯೆನಿಸಿಕ್ಕು'' 


೭೭೫೭ 


20 


ವಕ್ರೀಕರಣ 


(ಮಂಗರಾ . ೭೨-೨೩), ೩, ಒಂದು ಬಗೆಯ ಹುಲ್ಲು : “ವಕ್ರಿ ಮಾರುಳಿ ಕಂಬು 
ಕಸವೆ ಸಂದಂ ಕರಡೆಯಕ್ಕು'' (ಮಂಗರಾ. ೩೩-೮). ೪. ಒಂದು ಬಗೆಯ 
ಬಳ್ಳಿ ; ಮಂಗುರವಳ್ಳಿ ; ಬಕ್ಕುಡಿ : ""ಮಂಗುರವಳ್ಳಿ ವಕ್ರಿ ಬಕ್ಕುಡಿಯೆನಿಕ್ಕುಂ'' 
(ಮಂಗರಾ. ೪೩-೪೩). ೫. [ಸಂಗೀತ] ದೋಷವುಳ್ಳ ಗಾಯಕರಲ್ಲಿ, 
ಒಂದು ವರ್ಗಕ್ಕೆ ಸೇರಿದವನು; ಕತ್ತನ್ನು ಕೊಂಕಿಸಿ ಹಾಡುವವನು ; 
ಕತ್ತು ಬಗ್ಗಿಸಿಕೊಂಡು ಹಾಡುವವನು : ಗಾಯಕದೋಷಗಳು : ೧. ಸಂದಷ್ಟ- 
ಹಲ್ಲು ಕಚ್ಚಿ ಹಾಡುವವನು . . . ೧೫ ವಕ್ರಿ - ಕತ್ತು ಕೊಂಕಿಸಿ ಹಾಡುವವನು 
- ಗಿಂ. ೧೦೩). ೬. [ಜ್ಯೋತಿ] ಗ್ರಹಗಳು ಹಿಂದೆ ಚಲಿಸುವಿಕೆ. 
(ಸಂ. ವಕ್ರಿನ್‌] 
ವಕ್ರಿತ (ಗು). ಬಾಗಿದ ; ಬಗ್ಗಿದ : ವಕ್ರಿತಕಂಧರಂ ಸ್ಮೇರವಕ್ವಸರೋರುಹಂ 
ಲಲಿತಾಯತೇಕ್ಷಣನಾಗಿ . . . ಮುರಾರಿ ಕೈಪಟೆಗಾಡಿದಂ (ಜಗವಿ. ೩-೫೩). (ಸಂ.] 
ವಕ್ರಿಮ (ಗು). ೧. ಬಳಸಾದ; ಸುತ್ತಾದ: ಆ ದಿವ್ಯವಚನವಕ್ರಿಮಕ್ರಮಮೆ 
ತಮಗನುಗ್ರಹಪಕ್ಷಮಾಗೆ ಕೃಷ್ಣನಂ ಪರಮಾತ್ಮಸ್ಪರೂಪನೆಂದಟ್‌ದು ಗೋಪರ್‌ 
ಕೃತಕೃತ್ಮರಾಗಿರ್ಪಿನಂ (ಜಗವಿ. ೪-೧೧೦ ವ). ೨. ಕೊಂಕಿದ ; ಡೊಂಕಾದ : ಶಂಕರನ 
ವಕ್ರಿಮಲಪನಜನಕನ ಕ್ರೂರಶತ್ರುದಾರುಕ್ರಕಚನಿಭನೋಲಗಕ್ರೀಡೆ ಸೊಗಸೆ 
` ಭೂಚಕ್ರೇಪನೀಕ್ಸಿಸಿದನು (ಉದ್ಭದೇ. ೭-೧೬). (ನಾ). ೩. ಡೊಂಕು ; ಕೊಂಕು ; 
ವಕ್ರತೆ : ವಕ್ರಿಮಂ ಸುಚರಿತದೊಳ್‌ ವಿಚಾರಿಸವೊಡಿಲ್ಲಳಕಾಳಿಯೊಳಲ್ಲದೆಲ್ಲಿಯುಂ. 
(ಚಂದ್ರಪು. ೧೧-೧೦೯) "ಕಂಟಕವಕ್ರಿಮ' ಪರಾ. (ಸಂ. ವಕ್ರಿಮನ್‌] 
ವಕ್ರಿಮೆ (ನಾ). ಕೊಂಕು; ವಕ್ರತೆ: ಆಂಡಯ್ಮನ "ಕಬ್ಬಿಗರ ಕಾವ'ದ ರೂಪಕದ 
ವಕ್ರಿಮೆಯ ಆಕಾಂಕ್ಷೆಯದು (ಸಾಹಿವಿ. ೩೪). [ಆ ಸಂ. ವಕ್ರಿಮನ್‌] 
ವಕ್ರಿಸು (ಕ್ರಿ). ೧. ಡೊಂಕಾಗು ; ವಕ್ರವಾಗು : ಬೆಳಕು ಬೇರೆ ಬೇರೆ ವಸ್ತುಗಳಲ್ಲಿ 
ಹೊಕ್ಕು ಹೊರಡುವಾಗ ವಕ್ರಿಸುವುದಷ್ಟೆ (ಬಾಲಪ್ರ. ॥, ೪೧). ೭. ಪ್ರತಿಭಟಿಸು ; 
ವಿರೋಧಿಸು ; ಪ್ರತಿಕೂಲವಾಗು : ನಿಮ್ಮಾ ಕ್ರಮಕಮಲಕ್ಕೆಜಗದೆ ವಕ್ರಿಸಿ 
ಭೂಚಕ್ರದೊಳಗೆ ಬಾಟ್ವ್ಟರುಮೊಳರೇ (ಪಂಪಭಾ. ೧೧-೩೦); ಭೂಮಂಡಲದೊಳು 
ವಕ್ರಿಸುವರಿಲ್ಲ ನಿನ್ನೀ ಸಿರಿಗೆ ರಾಜಧರ್ಮಕ್ರಿಯೆಗೆ ನಳಪುರೂರವ ಹರಿಶ್ಚಂದ್ರಾದಿ 
ಚಕ್ರವರ್ತಿಗಳ್ಳೆದೆ ಸೋಲ್ವರು (ಜೈಮಿಭಾ. ೨-೫೨). ೩. (ಅಮಂಗಳವನ್ನು ಸೂಚಿಸಲು) 
ಸ್ವರವನ್ನು ಮಾಡು ; ಕೂಗು : ಬಿಲ್ಲ ಬಿನ್ನಣಿಯನೊರ್ವನಂ ಕರೆದು ನಿಚ್ಚಂ 
ವಕ್ರಿಸುತ್ತಿರ್ಪ ನಿಚ್ಚಲವಕ್ಕಿಯನೆಚ್ಚು ಬಾಯೆಂದು ಪೇಟ್ಟುದು೦ (ಪಂಚತಂ . ೧೨೭-೧೯); 
ಕಾಗೆ ವಕ್ರಿಸೆ ಸರಳ ಪ್ರಾರಂಭಕಾರ್ಯಮಂ ಮಾಣದರಾರ್‌ (ಪಂಚತಂ. ೨೩೪-೭). 
೪. (ಗ್ರಹಗತಿಗಳು) ವಿರೋಧವಾಗಿ ಬರು ; ಕ್ರೂರವಾಗು : ನನ್ನ 
ಆಯರ್ದಾಯಕ್ಕೆ ಸೂರ್ಯಚಂದ್ರಗ್ರಹಗಳೆರಡೂ ವಕ್ರಿಸಿವೆ (ಕಥಾಮಂ. ೧1, ೧೦೮); 
ಅಂದ ಮೇಲೆ ಸೊಸೆಯ ಗ್ರಹಚಾರ ವಕ್ರಿಸಿದ ಹಾಗೇ ಎಂದು ಮತ್ತೆ ಹೇಳುವುದೇನು? 
(ಹೊಸಸ್ನಿ. ೨೧). ೫. (ಇನ್ನೊಬ್ಬರ ಮನೆಯಲ್ಲಿ) ಅನಪೇಕ್ಷಿತವಾಗಿ 
ಒತ್ತಾಯದಿಂದ ಹೊಕ್ಕಿರು ; ನಿಸ್ಸಂಕೋಚವಾಗಿ ಬಂದಿರು ; ದಾಕ್ಷಿಣ್ಮವಿಲ್ಲದೆ 


೬ “ಇರು : ಹೇಗಾದರೂ ನೀನು ನಮ್ಮ ಮನೆಗೆ ಶನಿಗ್ರಹದಂತೆ ವಕ್ರಿಸಿರುವೆ (ಲಕ್ಷ್ಮೀಪ್ರ. ೪೪); 


ಮನೆಯಲ್ಲಿ ಇದ್ದ ಮಕ್ಕಳಿಗೆ ಕೇಳುವವರಿಲ್ಲದಾಗ ಈ ಶನಿ ವಕ್ರಿಸಿತಲ್ಲ ಎಂಬ ಸಿಡುಕು 
(ಹೊಸಕ್ತಿ . ೨೮). "ಒಕ್ಕರಿಸು', “ವಕ್ಕರಿಸು' ಪರಾ. 
[ವಕ್ರ 3- - ಇಸ್ಕು./ ತೆಲು. ವಕ್ರಿಂಚು] 

ವಕ್ರೀಕರಣ (ನಾ). ೧. ಬಾಗುವುದು ; ಬಗ್ಗುವುದು. ೨. (ವಿಜ್ಞಾ) ನೀರು, 
ವಾಯು, ಗಾಜು ಇತ್ಯಾದಿ ವಿಷಯಗಳಲ್ಲಿ ಭಿನ್ನಸಾಂದ್ರತೆಯುಳ್ಳ 
ಬೇರೊಂದು ವಾಹಕದ ಮೂಲಕ ಬಂದ ಬೆಳಕು ತನ್ನಲ್ಲಿ ಅಸಮ 
ಕೋನವಾಗುವಂತೆ ಹೊಕ್ಕಾಗ ಆ ಕಿರಣವನ್ನು ಒಂದು ಗೊತ್ತಾದ ಕೋನದಲ್ಲಿ 
ಓಲಿಸುವುದು : ಬೆಳಕು ಶೀಘ್ರವಾದ ದಾರಿಯಲ್ಲಿ ಚಲಿಸುವುದು ಈತನಿಗೆ ಗೊತ್ತಿತ್ತು. 
ಬೆಳಕಿನ ವಕ್ರೀಕರಣ (ಣೀ[ಣಲion) ತಿಳಿದಿತ್ತು (ಶಿಲ್ಪನಾ. ೧೦೧); ಬೆಳಕಿನ ಪ್ರತಿಫಲನ 
ಮತ್ತು ವಕ್ರೀಕರಣಗಳ ನಿಯಮಾವಳಿಗಳನ್ನೂ ಛಾಯೆಯ ಸ್ವಭಾವವನ್ನೂ ಅರಿತು 
ವಿವರಣೆ ನೀಡಿದ್ದಾರೆ (ತತ್ಯಪ್ರಾ. ೪೯೯). [ಸಂ.] 


ವಕ್ರೀಕರಿಸು 


ವಕ್ರೀಕರಿಸು (ಕ್ರಿ). ಓರೆಯಾಗಿಸು ; ಬಾಗಿಸು ; ಡೊಂಕಾಗಿಸು : ಶಂಕುಗಳಿಂದ 

ವಕ್ರೀಕರಿಸಿದ ಬೆಳಕು ಪ್ರತಿದೃಷ್ಟಿಕೋಲಿನ ಮೇಲೂ ಬೀಳಬಹುದು (ಹೀಟಬೆ. ೫೮). 
(ವಕ್ರೀಕರಣ 4 - ಇಸ್ಬು] 
ವಕ್ರಿ (ನಾ). ಒಂದು ಬಗೆಯ ಔಷಧೀಸಸ್ಕ : “"ಶಿಫಾಹ್ಹಾ- ವಕ್ರೆ'' (ಓಷಧಿ . ೧೬೫). 
(ಸಂ. ವಕ್ರಾ) 

ವಕ್ರೋಕ್ತಿ (ನಾ). ೧. ಕೊಂಕುಮಾತು. ೨. ದ್ವಂದ್ವಾರ್ಥದ ನುಡಿ : ರಾವಣನಾ 
ದೂದವಿಗೆ ನಿನ್ನ ನುಡಿಗೊಡಂಬಟ್ಟೆನಾಕೆಯಂ ತಾಯೆಂದು ವಕ್ರೋಕ್ತಿಯಿಂ ನುಡಿವುದುಂ 
(ಪಂರಾಮಾ . ೧೦-೧೯೨ ವ). ೩. [ಕಾವ್ಮಮಾ] ಒಂದು ಬಗೆಯ ಅರ್ಥಾಲಂಕಾರ ; 
ಶ್ಲೇಷೆ ಅಥವಾ ಕಾಕುವಿನಿಂದ ಅರ್ಥಾಂತರವನ್ನು ಕಲ್ಪಿಸಿ ಹೇಳುವುದು ; 
P ಕುಂತಕನೆಂಬ ಅಲಂಕಾರಿಕನು ಇದನ್ನು ಕಾವ್ಯದ ಆತ್ಮವನ್ನಾಗಿ 
ಅಂಗೀಕರಿಸಿರುತ್ತಾನೆ. ಭಾಮಹನು ಅತಿಶಯೋಕ್ತಿಯನ್ನೇ ವಕ್ರೋಕ್ತಿಯೆಂದು 
ಹೇಳಿ, ಅದು ಎಲ್ಲಾ ಅಲಂಕಾರಗಳಿಗೂ ಮೂಲವೆಂದು ನಿರೂಪಿಸಿದ್ದಾನೆ : 
ನುಡಿದುದದೆ ಪದವಿಭಂಗತೆಗೊಡಂಬಡಂ ಪಡೆಯೆ ಮುಗುಲ್ಹುಮರ್ಥಾಂತರದೊಳ್‌ 
ತೊಡರ್ದು ನಿಲೆ ನುಡಿವ ನುಡಿ ಚೆಲ್ಪೊಡರಿಪ ವಕ್ರೋಕ್ತಿ ನಿಯತ ಕಾಕು ಶ್ಲೇಷಂ 
(ಕಾವ್ಮಾಮ ೬೦೧). 1. ಶ್ಲೇಷೆಯ ಮೂಲಕ ವಕ್ರೋಕ್ತಿಗೆ ಉದಾಹರಣೆ : ಕುಮಾರಂ 
ಪುಷ್ಪದರ್ಶನದಿಂ ಕೆಯ್ಮಾಸಿದನೆಂಬುದೀಕೆಗೆ ಪಾಲ್‌ಯೆ ವಲಮೆಂದು ವಕ್ರೋಕ್ತಿಯಂ 
ನುಡಿದು (ಶಾಂತಿಪು. ೮-೮೨ ವ. ॥. ಕಾಕುವಿನಿಂದ ಬೇರೊಂದು ಅಭಿಪ್ರಾಯವನ್ನು 
ತಿಳಿಸುವ ವಕ್ರೋಕ್ತಿಗೆ ಉದಾಹರಣೆ : ಈ ತೊಡವೇವುದೊ ರೂಪೆ ಸಾಲದೇ 
ಎಂದೆಂದೋರೊರ್ವರಾಕೆಯ ರೂಪಂ ವಕ್ರೋಕ್ತಿಯೊಳೆ ಪೊಗಟ್ದು (ಪಂಪಭಾ. ೩-೪೬ ವ). 


[ಸಂ.) 
ವಕ್ರೋಕ್ತಿನಿಪುಣ (ನಾ). ಚಾತುರ್ಯದ ಮಾತುಗಳನ್ನಾಡುವುದರಲ್ಲಿ 
ಪರಿಣತನಾದವನು : ಪ್ರತ್ಕುತ್ಪನ್ನಪ್ರತಿಭನುಂ ವಕ್ರೋಕ್ತಿನಿಪುಣನುಂ . . . 


ಪ್ರಸಿದ್ಧನುಮಪ್ಪ ಮಹತ್ತರನ ಕೈಯೊಳ್‌ ಸನ್ಮಾನದಾನಪುರಸ್ಸರಮಾಗೆ ಕೊಟ್ಟು 
(ಆದಿಪು. ೧೪-೪೩ ವ). [ಸಂ.) 

ವಕ್ಷ (ನಾ). ಎದೆ ; ಉರಸ್ಸು : ವಕ್ಷಮಂಬರಚರಶ್ರೀಗೇಹಮೆಂಬೊಂದೆ ರೂಪೆ ಗಡ 
ನೋಡಲೊಡಂ ಮರುಗ್ಗೊಳಿಸುಗುಂ ವಿದ್ಮಾಧರಸ್ತ್ರೀಯರಂ (ಆದಿಪು. ೧-೭೪); ತುುಗಿ 
ಕರಂಗಳಂ ಕೆದಚೆ. ವಕ್ನದೊಳುಜೃಳತಾರಹಾರಮೇಂ ಮೆಚೆದನೋ ಭೂಪಂ 
(ಪುಷ್ಪಪು. ೩-೬೪). [ಸಂ. ವಕ್ಬ್ಚಸ್‌] 

ವಕ್ಸಸ್ಥಲ, ವಕ್ಷಸ್ಥಳ (ನಾ). ವಕ್ಷ : ಜಲರಾಶಿಪ್ರಭವೆಯನವಿಕಲಕೃಷ್ಣ 
ಗುಣಾನುರಕ್ತೆಯಂ ಮಿಗೆ ಲಕ್ಷ್ಮೀಲಲನೆಯನಾಂತು ವಕ್ಷಸ್ಥಲದೊಳ್‌ (ಕವರಾ ೩-೧೬೧); 
ಮಂದರಾಚಳಶಿಲಾತಳವಿಶಾಲಮೆನಿಪ ವಿಪುಲವಕ್ಸಸ್ಥಲಮುಂ (ಅಜಿಪು. ೫-೯೨ ವ). 
ವಕ್ಸಸ್ಮಳೆ: ದಿವ್ಮಾಯುಧಕೆ ಚಾಚದನು ವಕ್ಚಸ್ಮಳವನಸುರಾರಾತಿಯಡಹಾಯ್ಡು 
(ಕುವ್ಮಾದ್ರೋ . ೩-೬೦). [ಆ ಸಂ. ವಕ್ಷೇಸ್ಮಲ] 

ವಕ್ನಸ್ಮಳ "ವಕ್ಷಸ್ಥಲ' ನೋ. 

ವಕ್ಷಶ್ವಸ್ತಿಕ (ನಾ). ನೃತ್ಯದ ಒಂದು ಭಂಗಿ; ೫ ""ಚತುರಸ್ರ ಹಸ್ತವನ್ನು ಮಾಡಿ 
ಕೈಗಳನ್ನು ಎದೆಯ ಹತ್ತಿರ ನಿಲ್ಲಿಸಿ ಉದ್ವೇಷ್ಟನ ಮಾಡಿ ಪಾರ್ಶ್ವಕ್ಕೆ ತಂದು 
ಎದೆಯನ್ನು ಸ್ವಲ್ಪ ಬಗ್ಗಿಸಿ ಕೈಗಳನ್ನು ವ್ಯಾವರ್ತ ಮಾಡಿ ಎದೆಗೆ ತಂದು 
ಮುಂಗೈಗಳನ್ನು ಸ್ವಸ್ತಿಕದಂತೆ ಹಿಡಿದು ಕಾಲುಗಳನ್ನೂ ಸ್ವಸ್ತಿಕದಂತೆ ಮಾಡಿ 
ನಿಲ್ಲುವುದು'' (ಆಾಸ್ಮರಂ . ೨೮೮ ಗದ್ಮಾನುವಾದ): ಚತುರಸ್ರಂಗಳನಾಂತ ಹಸ್ತಮೆರಡಂ 
ವಕ್ಷಕ್ಕೆ ತಂದಿಟ್ಟುಮುನ್ನತದಿಂದಂ ಪೊಜಮಂಡಿಸುತ್ತೆ ಪಿರಿದುಂ ವ್ಮಾವರ್ತನಂಗೆಯ್ದು 
ನಿಶ್ಚಿತಭುಗ್ನಂಬಡೆದಿರ್ಪ ವಕ್ಷದೊಳೆ ನಿಂದುಂ ಸ್ವಸ್ತಿಕಂ ಮಾಡಿ ಕಾಲ್‌ ಸತತಂ 
ಸ್ವಸ್ತಿಕಮಾಗೆ ರಂಜಿಸಿತು ವಕ್ಷ 


ಇನು. 


ಸ್ವಸ್ತಿಕಾಖ್ಯಾನದಿ೦ (ಲಾಸ್ಮರಂ . ೪-೪೮). 
(< ಸಂ. ವಕ್ಚಃಸ್ಟಸ್ತಿಕ) 

ವಕ್ಲ್ನೋಜ (ನಾ). ಎದೆಯಲ್ಲಿ ಮೂಡಿದುದು ; ಕುಚ ; ಸ್ತನ : 

ಮಂಡನಾಳಂಕರಣವಚನದಿಂ ವೃತ್ತವಕ್ಷೋಜದಿಂ ಸತ್ಸದದಿಂದೊಪ್ಪಿರ್ದ ವಾಕ್ಸುಂದರಿ 


ಪರಮವಃಕೋವೃದ್ಧಿಯಂ ಮಾಡುಗೆಮ್ಮೊಳ್‌ (ಸುಕುಮಾ. ೧-೭). |ಸಂ.] 


೭೭೫೮ ವಚನ 


_| ವಕ್ಪೋರುಹ (ನಾ). 
ಮಾಳ್ದುದೆಳೆಗರ್ಪಂ (ರಾಜಶೇ . ೪-೩೧). 
| ವಖಣೆ “ವಕ್ಪಾಣ' ನೋ. 
ವಖಾರ, ವಖಾರು, ವಖಾರೆ (ನಾ). ಸರಕುಗಳನ್ನು ದಾಸ್ತಾನು ಮಾಡುವ 
ಸ್ಥಳ ; ಉಗ್ರಾಣ ; ಗೋದಾಮು : ಹದಿನೇಳನೆಯ ಶತಮಾನದಲ್ಲಿ ಇಂಗ್ಲಿಷರು 
ತಮ್ಮ ಬೇರೆ ಬೇರೆ ವಖಾರಗಳನ್ನು ಸ್ಥಾಪಿಸಿದರು (ಹಿಂದುಇ. ೨೪೨); ಕೆಳಗಿನ ಅಂತಸ್ತಿನಲ್ಲಿ 
ಕತ್ತಲೆಗವಿದ ವಖಾರಗಳಿವೆ (ಕುರಿಹಿಂ. ೧೪೭). ವಖಾರು : ಬಳಿಕ ಪೋರ್ಟುಗೀಜರು 
ಗೋವೆ ಮುಂತಾದ ಪಟ್ಟಣಗಳನ್ನು ಹಿಡುಕೊಂಡು ಅಲ್ಲಿ ತಮ್ಮ ವಖಾರುಗಳನ್ನು 
ಸ್ಥಾಪಿಸಿ... ಲಾಭವನ್ನು ಪಡಕೊಂಡರು (ಮುಂಬಯಿ . ೬-೧೨೫); ಸದ್ಯ ನಳಬಜಾರದಲ್ಲಿ 
ಫೇಲಭಾಯಿಯ ಕಬ್ಬಿಣದ ವಖಾರಿನಲ್ಲಿದ್ದೇವೆ (ರತ್ನಗೋ . ೬೬). ವಖಾರೆ : ಕೊರೆದಂಥ 
ಕಟ್ಟಿಗೆ ನೀರಲ್ಲಿ ಇರುವದಿಲ್ಲ, ಬಂದರದೊಳಗೆ ವಖಾರೆಗಳಲ್ಲಿರುತ್ತವೆ 
(ಮುಂಬವ್ಕಾ . ೨೦೧). "ಬಖಾರಿ' ಪರಾ. 
[£— ಮರಾ. ವಖಾರ.! ಪ್ರಾ. ವಕ್ಷಾರ] 
ವಖಾರು "ವಖಾರ' ನೋ. 
ವಖಾರೆ "ವಖಾರ' ನೋ. 
ವಖ್ಯಣಿಸು "ವಕ್ಸಾಣಿಸು' ನೋ. 
ವಖ್ಯಣೆ "ವಕ್ಸಾಣ' ನೋ. 
ವಖ್ಬಾಣ "ವಕ್ಪಾಣ' ನೋ. 
ವಖ್ಬಾಣಿಸು "ವಕ್ಬಾಣಿಸು' ನೋ. 
ವಗಲೆ (ನಾ). ತಾಂತ್ರಿಕರು ಪೂಜಿಸುವ ಒಬ್ಬ ದೇವತೆಯ ಹೆಸರು: «8. 
“ಬಗಲೆ' ಪರಾ. (ಸಂ. ವಗಲಾ) 
ವಗೈರೆ (ನಾ). ಮುಂತಾದುವು ; ಮೊದಲಾದುವು ; ಇತ್ಯಾದಿ : ಬಾನ ವಗೈರೆ 
ಯರಡು ಯಿಸೆ ಪ್ರಕಾರ (ಮೈಆರಿ. ೧೯೨೯, ೯೭-೨೪; 15937); ಪ್ರತಿಗ್ರಾಮಕ್ಕೂ ಹೋಗಿ ಅಲ್ಲಿ 
ಕೆರೆಗಳಲ್ಲಿರುವ ನೀರಿನ ಆಧಾರ ನೋಡಿ ಇಷ್ಟೇ ಸಾಗುವಳಿ ಆಗಬೇಕೆಂದು ವಗೈರೆ 
ನಡೆಸತಕ್ಕ ಕ್ರಮ (ಮಹಾವಂ.1 ೫೭). 
[4 ಅರ. ವಗೈರಹ್‌, ವಫಘ್ಮೆರಾ; ಪಾರ. ವಫ್ಕೆರಾ; ಹಿಂ. ವಗೈರಹ್‌; 
ಮರಾ. ವಗೈೆರಾ, ವಗೈರೆ] 
ವಗ್ಗ "ಬಗ್ಗ' ನೋ. 
ವಗ್ಗ "ಬಗ್ಗ' ನೋ. 
ವಗ್ಗಯ್ಯ (ನಾ). ಮೈಲಾರಲಿಂಗನ ಭಕ್ತರು ಇಟ್ಟುಕೊಳ್ಳುವ ಹೆಸರು : 
ಗುಡ್ಡಾಪುರವೆಂಬಲ್ಲಿ ಮೈಲಾರಲಿಂಗನ ಗುಡಿಯುಂಟು. ಆ ದೇವತೆಯ ಭಕ್ತರು 
ವಗ್ಗಯ್ಮಗಳೆಂಬ ಹೆಸರು ಧರಿಸುವರು. ಬ್ರಾಹ್ಮಣರಿಂದ ಹೊಲಿಯರವರೆಗೆ ಬೇಕಾದ 
ಜಾತಿಯವರು ವಗ್ಗಯ್ಮಗಳಾಗಬಹುದು (ಕಭಾಗೆ. ೨೧೫). [ಆ ಬಗ್ಗೆ * ಆಯ್ಕ) 
ವಗ್ಗಸೇನೆ (ನಾ). ಒಂದು ಬಗೆಯ ಸೈನ್ಮ: ತುರಗದಳ ಪದಾತಿಬಲ ಬಿಲ್ಲಣಿ 
ಲಖ್ನಣಿ ವಗ್ಗಸೇನೆ ಬಹುವೆಡೆಯಿಂ ಬೆಳಗವತ್ತಿಯ ಕೋಟೆಯ ಮುತ್ತಿ 
(ಮೈಆರಿ . ೧೯೪೨; ೬೬-೬; ಸು. 1166). (ವಗ್ಗ, 3 ಸೇನೆ) 
ವಚನ (ನಾ).೧. ಮಡಿಯುವುದು ; ಮಾತನಾಡುವುದು. ೨. ನುಡಿ ; ಮಾತು : 
ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ಮೂಡುತಿ ತುಂಬಿ . . . ನಿಮ್ಮ 
ಚರಣಕಮಲದಲಾನು ತುಂಬಿ (ಬಸವ. ೪೯೨); ವಚನದೊಳಿಲ್ಲ ಪೆರ್ಮೊಲೆಯೊಳಲ್ಲದೆ 
ಕರ್ಕಶವೃತ್ತಿ ವಕ್ರಿಮಂ ಸುಚರಿತದೊಳ್‌ ವಿಚಾರಿಸುವೊಡಿಲ್ಲಳಕಾಳಿಯೊಳಲ್ಲದೆಲ್ಲಿಯುಂ 
(ಚಂದ್ರಪು. ೧೧-೧೦೯). ಓ. ವಾಗ್ದಾನ ; ಭಾಷೆ : ತಾವೇ ಕೊಟ್ಟ ವಚನಗಳನ್ನು ಒಂದೇ 
ಸವನೆ ಹೇಗೆ ಭಂಗಮಾಡುತ್ತ ಬಂದಿರುವರು (ಪ್ರಬಂಧ .೫೬). "ವಚನಭಂಗ' ಪರಾ. 
೪. ಹಿತವಚನ ; ಬುದ್ದಿಮಾತು : ಹಿಸುಣರ ಬಗೆಯ ನೀ ಕೇಳದಿರು ನೀ ಮನ 
ಬಿಗಿಸದಿರು ಸಲಿಸೆನ್ನ ವಚನವನೆಂದಳಾ ಕುಂತಿ (ಕುವ್ಮಾಉ. ೧೦-೩೧). ೫. ಕಾವ್ಯದಲ್ಲಿ 
ಬರುವ ಗದ್ಯಭಾಗ ,-ಗದ್ಮರಚನೆ : ಸಾಹಿತ್ಯದಲ್ಲಿ: ಚಂಪೂಗ್ರಂಥಗಳಲ್ಲಿ 
ಉಪಯೋಗಿಸಿದ ಸಣ್ಣ ದೊಡ್ಡ ಗದ್ಯಭಾಗಗಳಿಗೆ ವಚನ ಎಂದೆನ್ನುವದುಂಟು . . . ಅವು 


ವಕ್ಷೋಜ : 
[ಸಂ. 


ಅಂಭೋಜಕುಟ್ಮಳವಕ್ಟೋರುಹದಗ್ರ 


ವಚನಕಾರ 


ವರ್ಣನಾತ್ಮಕವೇ ಇರಲಿ, ಕಥನಾತ್ಮಕವೇ ಇರಲಿ, ಎರಡು ಪದ್ಮಗಳ ಸಂಬಂಧವನ್ನು 
ಜೋಡಿಸಲು ಉಪಯೋಗಿಸಿದ ಒಂದರ್ಧವಾಕ್ಕ ಇಲ್ಲವೆ ವಾಕ್ಮಶೇಷಗಳೆ ಇರಲಿ, ಆ 
ಎಲ್ಲ ಗದ್ಮಭಾಗಗಳು 'ವಚನ'ಗಳೆಂದೆ ಕರೆಯಲ್ಪಡುತ್ತಿರುವವು (ವಚರ. ೨ ಪೀಠಿಕೆ). 
೬. ಸರ್ವಜ್ಞಕವಿಯ ತ್ರಿಪದಿಬದ್ಧವಾದ ಪದ್ಮ ,-ಸೂಕ್ತಿ : ಏಳು ಸಾವಿರದ 
ಎಪ್ಪತ್ತು ವಚನಗಳ ಹೇಳಿದನು ಕೇಳೊ ಸರ್ವಜ್ಞ(ಸರ್ವಜ್ಞ . ೨೪). ಪ. ಶಿವಶರಣರ | 5 
ಅನುಭಾವದ ನುಡಿ ,-ಸೂಕ್ತಿ; ೫ ಇದು ಮಧ್ಯಕಾಲೀನ ಸಾಹಿತ್ಯದ 
ಒಂದು ವಿಶಿಷ್ಟಪ್ರಕಾರ. ವೀರಶೈವಧರ್ಮ, ಭಕ್ತಿ, ಸಮಾಜಸುಧಾರಣೆ 
ಇತ್ಯಾದಿಗಳನ್ನು ಕುರಿತು. ರಚಿಸಿದ, ಕೊನೆಯಲ್ಲಿ ಅಂಕಿತವನ್ನು 
ಹೊಂದಿರುವ, ಗದ್ದ ಪದ್ಮಗಳ ನಡುವಣ ಮಾದರಿಯ ಸೂಕ್ತಿ --ರಚನೆ. 
ಆಧುನಿಕಸಾಹಿತೃಕ್ಕೇತ್ರದಲ್ಲೂ ಈ ಬಗೆಯ ಕೆಲವು ರಚನೆಗಳನ್ನು 
ಕಾಣಬಹುದು : ಆದ್ಕರ ವಚನ ಪರುಷ ಕಂಡಣ್ಣಾ . . . ಕೂಡಲ ಸಂಗನ ಶರಣರ 
ವಚನ ಬೇವ ಸವಿದಂತೆ (ಬಸವ. ೧೭೧); ಅಟುವತ್ತೆಂಟುಸಾವಿರ ವಚನಂಗಳ ಹಾಡಿ ಹಾಡಿ 
ಸೋತಿತೆನ್ನ ಮನ ನೋಡಯ್ಕಾ (ಸಿದ್ಧವ . 6. ೩1-೧೦೬). ೮. (ವ್ಯಾಕ]) ವ್ಯಕ್ತಿ, ವಸ್ತು, 
ಸಂಗತಿ ಮೊದಲಾದುವುಗಳು ಒಂದೋ ಅಥವಾ ಹಲವೋ ಎಂಬುದನ್ನು 
ಸೂಚಿಸುವ ಸಂಜ್ಞೆ ,--ಪರಿಭಾಷೆ : ಅಭಿರೂಪದಿನಾ ಪ್ರಥಮಾವಿಭಕ್ತಿ ಲಿಂಗಾರ್ಥ 
ವಚನ ಸಂಬೋಧನದೊಳ್‌ ಪ್ರಭವಿಪ್ಪುದಾ ದ್ವಿತೀಯಾವಿಭಕ್ತಿ ಕರ್ಮದೊಳನಾಕುಳಂ 
ವರ್ತಿಸುಗು೦ (ಶಮದ. ೧೨೬); ಕನ್ನಡದಲ್ಲಿ ವಚನಗಳು ಎರಡು - ಏಕವಚನ, 
ಬಹುವಚನ (ಕೈಪಿಡಿ. ೩೫). 
ವಚನ ಕೊಡು ಎ ಭಾಷೆಯನ್ನು ನೀಡು ; ಮಾತು ಕೊಡು : ನಿನ್ನ ಕೈಯಿಂದ 
ಆಗಲಾರದು, ಮಾಡಲು ವಚನ ಕೊಟ್ಟರೆ ಹೇಳುವೆ (ಕೊತಕಾ. ೪೨). [ಸಂ.] 
ವಚನಕಾರ (ನಾ). ಅನುಭಾವದ ನುಡಿಗಳನ್ನು ರಚಿಸಿದ ಶಿವಶರಣ ; 
ವಚನಗಳನ್ನು ರಚನೆ ಮಾಡಿದ ಶಿವಶರಣ : ವಚನಕಾರರು ನಿಜವಾದ 
ಸಮಾಜಸುಧಾರಕರಿರುವರು (ವಚಶಾ . 1, ೧೬ ಮುನ್ನುಡಿ). ([ಸಂ.] 
ವಚನಕಾರ್ತಿ (ನಾ). ಅನುಭಾವದ ನುಡಿಗಳನ್ನು ರಚಿಸಿದ ಶಿವಶರಣೆ ; 
ವಚನಗಳನ್ನು ರಚನೆ ಮಾಡಿದ ಶಿವಶರಣೆ : ಅನೇಕ ಜನ ಶರಣೆಯರು, 
ವಚನಕಾರ್ತಿಯರು ತಮ್ಮ ಅನುಭಾವದ ಅಮೃತವಾಣಿಯನ್ನು ಬಿತ್ತರಿಸಿದರು 
(ಕರ್ನಾಕ . ೧೧೫). [ವಚನಕಾರ + - ತಿ (ಆರ ಇತ್ತಿ) 
ವಚನಗುಪ್ತಿ (ನಾ). [ಜೈನ] ಮನ, ವಚನ ಮತ್ತು ಕಾಯ ಎಂಬ ಮೂರು 
ಬಗೆಯ ಗುಪ್ತಿಗಳಲ್ಲಿ ಒಂದು ; ಮಾತನ್ನು ನಿಗ್ರಹಿಸುವುದು ; ಮಾತಿನ 
ಮೇಲಿನ ಹಿಡಿತ ,-ಸಂಯಮ : ಹಿಂಸಾವಿರತಿ. .. ಪರಿಗ್ರಹವಿರತಿಗಳೆಂಬೀ 
ಐದು ವ್ರತಗಳ ಸ್ಥಿರತೆಗಾಗಿ ಐದೈದು ಭಾವನೆ(ಚಿಂತನೆ)ಗಳು ಹೇಳಿವೆ. 
ಹಿಂಸಾವಿರತಿವ್ರತಕ್ಕೆ ವಚನಗುಪ್ತಿ (ವಚನಪ್ರವೃತ್ತಿಯನ್ನು ತಡೆಯುವುದು) 
(ಡೈನಧ . ೬೮). ([ಸಂ.) 
ವಚನಚತುರ (ನಾ). ಮಾತಿನಲ್ಲಿ ಜಾಣನಾದವನು , -ನಿಪುಣ : ನೀತಿನಿರತನು 
ಮಾಕಾರವಂತನುಂ  ವಚನಚತುರನುಮಪ್ಪುದ್ಧವನೆಂಬ ದೂತಮುಖ್ಯನನಟ್ಟಿದೊಡೆ 
(ಚಂದ್ರಪು. ೬-೧೮ ವ). ಸಂ.) 
ವಚನತ್ರಯ (ನಾ). [ವ್ಕಾಕ] ಏಕವಚನ, ದ್ವಿವಚನ, ಬಹುವಚನಗಳೆಂಬ 
ಮೂರು ವಚನಗಳು : ವಚನತ್ರಯಕ್ಕೆ -- ಒರ್ವನೆ ಗಂಡನಲ್ತೆ ಜಗತೀತಳದೊಳ್‌ 
ಇರ್ಬರೆ ತೋಳ್ಗಳಲ್ತೆ ನೃಪತಿಗೆ ರಣದೊಳ್‌ (ಶಮದ . ೪೭ ಪ್ರಯೋ). (ಸಂ.] 
ವಚನತ್ರಿತಯ (ನಾ). ಎ ವಚನತ್ರಯ : ದೊರೆವಡೆದವ್ಯಯ ಸರಿ ಸರ್ವವಿಭಕ್ತಿಗಂ 
ತ್ರಿಲಿಂಗಕ್ಕಂ ತಾಂ ಸರಿ ವಚನತ್ರಿತಯಕ್ಕಂ ಸರಿಯೆನಿಸಿ ವಿಕಾರಮಿಲ್ಲದರ್ಥಮನೀಗುಂ 
(ಶಮದ . ೯೦). ಸಂ. 
ವಚನದೋಷ (ನಾ). ೧. ಮಾತಿನಲ್ಲಿ ಉಂಟಾದ ತಪ್ಪು ,-ನ್ಕೂನತೆ ; 
ಮಾತಿನ ಪ್ರಯೋಗದಲ್ಲಿ ತಪ್ಪಾದ ಅರ್ಥ ಬರುವಿಕೆ : ವಚನಪಾತಕವೆನ್ನ 
ವಚನದೋಷಂಗಳೆನ್ನ ಕಾಡಿ ಕಾಡಿ ಕೆಡಿಸಿಹುವೆನ್ನ (ಬಸವ. ೨೫೨); ವಚನದೋಷಕೆ | 45 
ಬೇಡಿಕೊಂಬವೋಲ್ಕಾಲ್ಗೆಜಗಿ ಸಂತ್ಮೆಸಿದ. ಪ್ರಿಯಳನು 


8 


ಹ ರ ಮ ಮ 2 
nv ಮ 
ವ 


(ಜೈಮಿಭಾ. ೨೬-೧5). 


೭೭೫೯ 


[ವ 


ವಚನಿಸು 


೨. [ಕಾವ್ಮಮಾ) ಕಾವ್ಯದೋಷಗಳಲ್ಲಿ ಒಂದು ; ಕರ್ತೃಪದವನ್ನು 
ಏಕವಚನದಲ್ಲಿ ಅಥವಾ ಬಹುವಚನದಲ್ಲಿ ಪ್ರಯೋಗಿಸಿ ಕ್ರಿಯಾಪದವನ್ನು 
ಆದಕ್ಕೆ ಹೊಂದಾಣಿಕೆಯಿಲ್ಲದೆ ಬಹುವಚನದಲ್ಲಿ ಅಥವಾ ಏಕವಚನದಲ್ಲಿ 
ಪ್ರಯೋಗಿಸುವುದು ಬಂದುವು ಪಾವುಡಂ ನೃಪತಿಗೆಂಬುಡುಮಾನೆಗಳೀ 
ಪ್ರದೇಶದೊಳ್‌ ನಿಂದುಬಿದೆಂಬುದುಂ ವಚನದೋಷವಿಶೇಷಂ (ಕವಿರಾ . ೧-೧೧೮). [ಸಂ.) 
ವಚನಪಲ್ಲಟ(ನಾ).!ವ್ಕಾಕ) ಏಕವಚನ ಮತ್ತು ಬಹುವಚನ ಪ್ರಯೋಗಗಳಲ್ಲಿ 
ಒಂದರ ಬದಲು ಇನ್ನೊಂದರ ಪ್ರಯೋಗ : ನಚನಪಲ್ಲಟ- (1) ಜಾತಿವಾಚಕ, 
ಸಂಖ್ಮೇಯವಾಚಕ, ವಿಧೇಯವಾಚಕಗಳ ಮೇಲೆ ಬಹುವಚನಕ್ಕೆ ಪ್ರತಿಯಾಗಿ ಏಕವಚನವು 
ವಿಕಲ್ಪದಿಂದ ಬರುವುದು. (॥) ಉಪಹಾಸ, ಗೌರವ ಇವುಗಳನ್ನು ತೋರಿಸುವಾಗ 
ಏಕವಚನಕ್ಕೆ ಪ್ರತಿಯಾಗಿ ಬಹುವಚನವು ಬರುವುದು (ಕೈಪಿಡಿ. ೫೭). [ಸಂ.] 
ವಚನಪಾತಕ (ನಾ). (ಕೆಟ್ಟ) ಮಾತಿನಿಂದ ಉಂಟಾಗುವ ಪಾಪ : 
ವಚನಪಾತಕವೆನ್ನ ವಚನದೋಷಂಗಳೆನ್ನ ಕಾಡಿ ಕಾಡಿ ಕೆಡಿಸಿಹವೆನ್ನ (ಬಸವ. ೨೫೨). [ಸಂ.) 
ವಚನಪ್ರೌಢಿ (ನಾ). ಮಾತಿನ ನೈಪುಣ್ಯ ,-ಪ್ರೌಢಿಮೆ : ವಚನಪ್ರೌಢಿಯನರ್ಥ 


ಪ್ರಚುರತೆಯಂ ಮೋಷದೃಷ್ಟಿಪರನಲ್ಲದವಂ ಶುಚಿಮತಿ ಪೊಗಲ್ಲುಂ 
ಮಾತ್ರ್ತರ್ಯಚಿತ್ತನುನ್ಮತ್ತನಜ್‌ದೊಡೇಂ ಪೊಗಲಟ್ಲಪನೇ (ಮಲ್ಲಿಫಪು. ೧-೨೬). [ಸಂ.] 


ವಚನಭಂಗ (ನಾ). ಕೊಟ್ಟ ಮಾತನ್ನು ಮುರಿಯುವುದು ; ಭಾಷೆಗೆ ತಪ್ಪಿ 
ನಡೆಯುವುದು ಪಾರಿವಾಳವನ್ನು ಬಿಟ್ಟರೆ ವಚನಭಂಗವಾಗುತ್ತದೆ 
(ಭಾರದ . ೧೦೩). [ಸಂ.] 

ವಚನಬ್ರಷ್ಟ (ನಾ). ಕೊಟ್ಟ ಮಾತಿಗೆ ಎರವಾದವನು ; ಭಾಷೆಗೆ ತಪ್ಪಿದವನು : 
ಇದರಿಂದ ತನ್ನ ಸರ್ವನಾಶವಾದರೂ ವಚನಭ್ರಷ್ಟನಾಗಬಾರದು ಎಂಬ ನೀತಿಯು 
ಬೋಧಿಸಲ್ಪಟ್ಟಿದೆ (ಭಾರದ. ೧೦೩). (ಸಂ.] 

ವಚನರಚನೆ (ನಾ). ಮಾತಿನ ರೀತಿ,-ಒಕ್ಕಣೆ : ವೀರಪಾಂಡವರದಟನಾ 
ದನುಜಾರಿ ಹೇಳಿದ ವಚನರಚನೆಯ ಕೌರವಗೆ ಬಂದಜುಹೆ ಕೋಪಿಸಿ ಸಂಜಯನ 
ಜಟೌದ (ಕುಮ್ಮಾಉ. ೫ ಸೂಚನೆ). [ಸಂ. ವಚನರಚನಾ] 

ವಚನಶಾಸ್ತ್ರ (ನಾ). ಶಿವಶರಣರು ರಚನೆಮಾಡಿದ ಅನುಭಾವದ ನುಡಿಗಳ 
ತತ್ತಸಿದ್ಧಾಂತೆ : ಇವುಗಳಲ್ಲಿ ವಚನಕಾರರ ಗಮನವೆಲ್ಲಾ ಧರ್ಮದ ಕಡೆಗೆ... 
ಇಂಥ ರಚನೆಗೆ ""ವಚನಶಾಸ್ತ್ರ'' ಎಂಬ ಹೆಸರು ಸರಿಯಾಗಿ ಒಪ್ಪುತ್ತದೆ (ಕಾವ್ಮಸ. ೧೦೩); 
ವಚನಕಾರರು ಈ ಸಿದ್ಧಾಂತಗಳ ತತ್ವಗಳನ್ನು ಕನ್ನಡದಲ್ಲಿಯೇ ಸುಲಭವಾಗಿ 
ಬೋಧಿಸಿದ್ದಾರೆ. ಅವರು ಏರ್ಪಡಿಸಿದ ಈ ಕನ್ನಡವಾಜ್ಮಯಕ್ಕೆ "ವಚನ 
ಶಾಸ್ತ್ರ' ಎಂಬ ಹೆಸರು ಉಂಟಾಗಿದೆ (ವಚಶಾ. 1, ೧೭ ಮುನ್ನುಡಿ). [ಸಂ.) 

ವಚನಶೂರ (ನಾ). ಮಾತಿನಲ್ಲಿ ಮಾತ್ರ ಶೂರನಾದವನು ; ನುಡಿಯಲ್ಲಿ 
ಮಾತ್ರ ಪರಾಕ್ರಮವಂತನಾದವನು : ವಚನಶೂರರು ನಾವು ಪಾರ್ಥಿವನಿಚಯವೇ 
ಭುಜಶೂರರು (ಕುವ್ಮಾಆ. ೧೫-೪). [ಸಂ.) 

ವಚನಸಾಹಿತ್ಯ (ನಾ). ಶಿವಶರಣರು ರಚನೆಮಾಡಿದ ಅನುಭಾವದ 
ನುಡಿ ,-ವಾಜ್ಮಯ : ಆತ್ಮಜ್ಞಾನದ ಉನ್ನತವಿಚಾರಗಳಿಂದಾಗಿ ವಚನಸಾಹಿತ್ಯವು 
ವಿಶ್ವಸಾಹಿತ್ಮಕ್ಕಿ  ಕನ್ನಡಸಾಹಿತ್ಮ್ತವು ಕೊಟ್ಟ . . . ಅಮೂಲ್ಕಕಾಣ್ಮೆಯಾಗಿದೆ 
(ಕರ್ನಾಕ. ಟಾ); ವಚನಸಾಹಿತ್ಯದ ಎರಡು ಶೈಲಿಗಳಿಗೆ ಬಸವಣ್ಣ ಮತ್ತು ಅಲ್ಲಮರು 
ಸೊಗಸಾದ ಪ್ರತಿನಿಧಿಗಳು (ಶೂನ್ಮಕು. ೧೨). ([ಸಂ.] 

ವಚನಿಸು (ಕ್ರಿ). ೧. ಹೇಳು; ನುಡಿ; ಮಾತನಾಡು: ಮತ್ತೆರಡನೆಯ ವರವೇನು 
ವಚನಿಸು ಕೊಟ್ಟೆ ನಾ ನಿನಗೆ (ಕುವ್ಮಾಸ. ೧೫-೫೧); ಉಚಿತವಿದು ನಿನಗಲ್ಲವೆಂದಾ 
ಸಚಿವಪತಿ ನಯನೀತಿಯಿಂದವೆ ವಚನಿಸಿದನನ್ಮಾಯವೆಂದನು ಕಲಿವಿಭೀಷಣನು 
(ತೊರರಾ . ೩-೧೦-೪೧). ೨. ವಿವರಿಸು ; ವರ್ಣಿಸು : ಅರ್ಕನಂತೆಸೆವಾತ್ಮಯೋಗ 
ವಿಂತಿಹುದೆಂದು ಬೇರ್ಕೆದು ವಚನಿಸಲರಿದು (ಭರಚ . ೨-೯೧); ಬಂಧುವಿಂಗರ್ಫ್ಥ್ಯವನು 
ಕೊಡುತಿರಲೊಂದು ಚಿತ್ರವದಾಯಿತದನೇನೆಂದು ವಚನಿಸಬಪ್ಪುದೆಲೆ ಭೂಪಾಲ ಕೇಳು 
(ಕೋಗಯ . ೫-೬). ೩. ಭಾಷೆ ನೀಡು ; ಮಾತು ಕೊಡು : ವಚನಿಸಿ ಮಾಡದಿಹ 


ಬಾಹಿರರು ನಾವಲ್ಲ (ಕುವ್ಮಾಡ್ರೋ. ೧-೪೦). [ವಚನ + - ಇಸು] 


ವಚನೀಯ ೭೭೬೦ ವಜಾ 


ವಚನೀಯ (ಗು). ೧. ಹೇಳಲು ಯೋಗ್ಯವಾದ ; ಸೂಚಿಸಲು ಅರ್ಹವಾದ. | | ವಚ್ಚ (ನಾ). ವತ್ಸನಾಭವೆಂಬ ವಿಷಮೂಲಿಕೆ : ಸಿಲೆಯೊಳು ರನ್ನ ಪುಟ್ಟಿದೊಲು 
ಪಿ. ನಿಂದಿಸಲು ಯೋಗ್ಕವಾದ. (ನಾ). ೩. ದೂಷಣೆ ; ನಿಂದೆ. (ಸಂ. ಮಾರಿ  ವಚ್ಚದೊಳೊಗೆದು ನಿರ್ವಿಷದೋರುವೊಲು ಖಳವಂಶಪಾರಾವಾರದೊಳು 
ವಚನೀಯತೆ (ನಾ).೧. ದೂಷಣೆಗೆ ಗುರಿಯಾದುದು ; ತೆಗಳಿಕೆಗೆ ಈಡಾದುದು. ಹರಿಶರಣ ಜನಿಸಿದನು (ಆಸಂರಾ. ೪-೪-೧೮). "ಬಚನಾಗ' ಪರಾ. (ಆ ಸಂ. ವತ್ಸನಾಭ। 
೨. ಗಾಳಿಸುದ್ದಿ ; ವದಂತಿ. ೩. ನಿಂದೆ ; ಅಪವಾದ : ““ವಿಗಾನಂ, | |ವಚ್ಚಗೋತ್ರ (ನಾ). ಒಂದು ಗೋತ್ರದ ಹೆಸರು ; ವತ್ಸಗೋತ್ರ : 
ವಚನೀಯತಾ - ಈ ೨ ಆಚ್ಚೆವಾಕ್‌'' (ಹಲಾಯು. ೨೪-೧೪೬). [ಸಂ. ವಚನೀಯತಾ। | 5| ಪತ್ಮಂಗೆಚೆಯೊಡೆಯ ವಚ್ಚಗೋತ್ರದ ಕಣ್ಣಮ್ಮಯ್ಮನ ಮಗ ನಿರುಗಮ್ಮಯ್ಮನುಂ 


ವಚಸ್ಸು (ನಾ). ೧. ಮಾತು ; ನುಡಿ : ಆಕೆಯ ವಚಸ್ಸಿನಲಿ ತಾವರೆಯ ತಹೆನೆನುತ (ಎಕ. ೫, ಕೋಲಾರ, ೫೭ -೭; 925). [ಆ ಸ. ವತ್ಸಗೋತ್ರ] 
ಸಿಂಹವಿರಾವದಲಿ ವಿಕ್ರಮಿಸೆ ವಿಗಡನದಾವರಿಸಿ ಬಲುಬಾಲ ತಡೆದುದು ಪವನಜನ | | ವಚ್ಚೆ (ನಾ). ಇಚ್ಛೆ; ಅಪೇಕ್ಷೆ : ಹುಚ್ಚನ ಕೈಗೆನ್ನ ಹಿಡಿದುಕೊಟ್ಟರೊಳಿತೆ 
ಪಥವ (ಕವ್ಮಾಅ. ೧೦-೧೫). ೨. ಪದ ; ಶಬ್ದ. ೩. ಆಜ್ಞೆ ; ಶಾಸನ. ೪. ವಾಕ್ಯ. » ೬ ೬ ಅಚ್ಚುತನ ದಾಸರ ಹೆಮ್ಮನೆ ಮುಂದಿನ ಚೊಚ್ಚಲಾದ ಉಡಿಯಾ ಮಗನಯ್ಮ 
[ಸಂ. ವಚಸ್‌] ನಾನಯ್ಮ ಮುಚ್ಚುಮರೆಯಾತಕೆ ವಚ್ಚೆ ಅರದು 8ವಚ್ಚೆ ಅರಿದು3 ಪೇಳೊ 


ವಚಿಸು (ಕ್ರಿ). ೧. ಹೇಳು ; ನುಡಿ : ಬಲ ನಿರ್ನಾಮವಾಯ್ತೆಂದುಬ್ಬಿ ವಚಿಸುವ !10| (ಮೋಕ್ಷದೀ ೮೮-೩). [7.1 ತಮಿ. ವಚ್ಚೈ ವ ದಯೆ, ಕರುಣೆ) 
ಕೈಮೆಗಿದಕೋಯೆನುತ ಕವಿದೆಚ್ಚನು ಕಕುತ್ಸ್ನಜನ (ತೊರರಾ. ೩-೬-೫೪); ಕುಚಿತಬುದ್ಧಿಯ | | ವಜನ “ವಜನು' ನೋ. 
ತನ್ನ ಮನದೊಳು ಮಡಗದೆ ವಚಿಸಿದ ಖಳರಾಯನೊಡನೆ (ಮೋಹತ. ೩೩ ೧೩). | | ವಜನದಾರ "ವಜನುದಾರ' ನೋ. 
೨. ಸಾರು ; ಘೋಷಿಸು : 'ಸ್ನಾತ್ಮಶಿಕ್ಷಣಮೇ ಸ್ಪರಾಜ್ಯವೆನ್ನುತ ವಚಿಸಿ| | ವಜನು, ಒಚ್ಚೆ, ವಜನ, ವಜೆ, ವಜ್ಜೆ (ನಾ). ೧. ತೂಕ ; ಭಾರ :ತಾಯಿ ಮಕ್ಕಳ 
ದೇಶಸೇವೆಯನೀಶಸೇವೆಯೆನಿಸಿ (ಅಮತಂ. ೧೩-೭). ೩. ಧೃನಿಮಾಡು ; ಕೂಗು : ಜಗಳ ನ್ಯಾಯ ಮಾಡುವರಾರೆ ವಾಲೇಗೆ ಮುತ್ತು ವಜನೇನ ಹಡದಮ್ಮ ನಾ ಆಡಿದ 
ಅಖಿಲಪಕ್ಷಿಗಳಲ್ಲಿ ಪಣ್ಣುಗಳ್‌ ಸವಿದು ಮದಿಸಿ ವಚಿಸುತಲಿರುವ ಮಂಜುಪದ್ಮಗಳ ಮಾತು ನಿಜವೇನೆ (ಹಳ್ಳಿಯ. ೯೩). ೨. (ಆಲಂ) ಗೌರವ ; ಘನತೆ ; ದೊಡಸ್ತಿಕೆ : 
(ಸೌಗಂಧಿ. ೪-೯). ೪. ವಿವರಿಸು ; ವರ್ಣಿಸು : ಧರ್ಮಭಾಗವನಟ್‌ದು ಶಾಸ್ತ್ರಮಂ 
ವಚಿಸುತಂ(ಪದ್ಮರಾ. ೯-೩೨); ವಚಿಸಲಚ್ಚರಿಯಮಮ ಲೋಕಪ್ರಚುರನಲ್ಲಾ ಸಿರಿಯೊಳು 
(ತೊರರಾ . ೬-೨೬-೫೧). ೫. ಪಠಿಸು ; ಜಪಿಸು : ಪರಮಸಂತೋಷದೆ ಶುಚಿವೆತ್ತು 
ರಣರಂಗದೊಳಗೆ ವಚಿಸಿದ ಶುಕ್ರದೇವರು ಕೊಟ್ಟ ಮಂತ್ರವ `(ಮೋಹತ . ೪೦-೪೭). 
೬. ವಚನದ ರೂಪದಲ್ಲಿ ಹೇಳು : ವಚಿಸಿ ಅನುಭವಿಯಾಗದವ ಪಿಶಾಚಿಯಯ್ಕಾ 
ವಚಿಸಿ ಅನುಭವಿಯಾದವ ಪಂಡಿತನಯ್ಮಾ (ಸಿದ್ಧವ . ಕ. ೩೪-೧೦೪); ಅಕ್ಕಮಹಾದೇವಿ 
ಮುಂತಾದ ಶರಣಶರಣೆಯರು ತಂತಮ್ಮ ವಿಶಿಷ್ಟವೃಕ್ತಿತ್ವದ ಪಡಿನೆಳಲಾದ ವಚನಗಳನ್ನು 
ರಚಿಸಿದರು, ಅಲ್ಲ ವಚಿಸಿದರು (ತವಾ. ೪). [ವಚನ | ದ ಇಸ್ಬು] 
ವಚೋಗುಪ್ತಿ (ನಾ). ಎ ವಚನಗುಪ್ಪ್ರಿ : ಆದರೆ ಅವೆಲ್ಲಕ್ಕೂ ಮೂಲ ವಚೋಗುಪ್ತಿ 
(ಮಾತಿನ ಮೇಲಿನ ಹತೋಟಿ) (ಛಾರಡ. ೩೩೦). (ಸಂ. 
ವಚೋಲಹರಿ (ನಾ). ಮಾತಿನ ಶೈಲಿ ,- ರೀತಿ : ಪದಸಂಚರಣೆಯಲಿ ಲಿಪಿ ತಿರುಗಿ 
ನೋಡದ ಬಿರಿದು ಬೇಲೆ ಕುಮಾರವಾಲ್ಮೀಕಿಯ ವಚೋಲಹರಿ (ತೊರರಾ . ೧-೧-೧). 
[ಸಂ.] 
ವಚೋವಲ್ಲಭ (ನಾ). ವಾಗ್ದೇವಿಯ ಪತಿ ; ಬ್ರಹ್ಮ : ಕಾಲನೇಮಿಯೆ 
ಕಂಸಾಸುರನಾಗಿ ಪುಟ್ಟಿದುದ ನಾಂ ಬಲ್ಲೆ ವಚೋವಲ್ಲಭಾ (ಜಗವ. ೧-೬೮). ಸಂ. 
ವಚೋವಿನ್ಯಾಸ (ನಾ). ಮಾತಿನ ಜೋಡಣೆ ,--ರಚನೆ : ಚರಮುಖಪ್ರತಿಪನ್ನ 
ಬಂಧುರತರವಚೋವಿನ್ಮಾಸ ಕರ್ಣಜೃರವೊ ಕರ್ಣಾಮೃತವೊ ಕೇಳಿರೆಯೆಂದನಂಧನೃಪ 
(ಕುವ್ಮಾಆ . ೧೭-೧೪). 1ಸಂ.] 
ವಚೋವಿಸ್ತರ (ನಾ). (ವಿಷಯವನ್ನು?) ವಿವರವಾಗಿ ಹೇಳುವಿಕೆ ; ಮಾತಿನ 
ಹರವು ,-ವ್ಮಾಪ್ತಿ : ಸಂಬೋಧಿಸಿದ ಗುರುಗಳ ವಚೋವಿಸ್ತರಮಂ ಸುಕುಮಾರ 
ಮುನೀಶ್ವರನವಧಾರಿಸಿ (ಸುಕುಮಾ. ೧೨-೧೩ ವ); ನೀ ಮರುಳೆ ವಿದುರ ಭವದ್ಭಚೋವಿಸ್ತ! ರಕೆ 
ಪಡಿಸಣವುಂಟೆ (ಕುವ್ಮಾಸ. ೧೨-೯೨). ([ಸಂ.] 
ವಚ್ಚ, (ನಾ). ೧. ಓರೆ ; ಪಕ್ಕ ; ಆರುಗು : ಅವನ ಬಗಲ ಮೇಲೆ ಮಲ್ಲಾರಿ 
ಅದುಮಿಕೊಂಡಿದ್ದ. ಇದ್ದಕ್ಕಿದ್ದಂತೆಯೇ ಮಲ್ಲಾರಿ ವಚ್ಚವಾದ (ಬಭೀಮಕಾ. ೪). 
೨. ಸುಳಿವು ; ಕುರುಹು ; ಚಾಡು : ನಾಯಕನ ಸೂಕ್ಷ್ಮದೃಷ್ಟಿ ಇವನು ಇಂಥವನೇ 
ಎಂಬುದನ್ನು ಥಟ್ಟನೆ ಕಂಡುಕೊಂಡಿತು. .. ಆದರೂ "ವಚ್ಚ' ಕೊಡದೆ ಮಾತನಾಡಿದನು 
[| 
| 
| 
| 


೯ ನೀ ಕೆಲಸಾ ಮಾಡಿಕೋತ ಹೋದ ಹಂಗ ಕಾಯದೆ ಕಾನೂನಿನ ಹಿಡಿತ, ಭಾಷಾದ ವಜನಮ, 

| ಹಿಂದು-ಮುಂದಿನ ವಿಚಾರ, ಎಲ್ಲಾ ತಾನ ಹಿಡಿತಕ್ಕ ಬರತಾವ (ಗಂಮಾಯಿ . ೧೬೯); 
ಗದರಿಸಿದರೆ ಆಗಲಿಲ್ಲ ; ಆ ಗದರಿಕೆಗೆ ಒಂದು "ಇದು' (ವಜನು) ಇರಬೇಕು 
(ಮೂರುದಾ. ೪೭). ಒಜ್ಜೆ: ೧. ಎತ್ತಲಾರದ ಒಜ್ಜೆ ಕತ್ತು ಮುರಿಯುವಂತೆ ಹೊತ್ತು ನಾ 
ನಿಲಲಾರೆ ಸಿದ್ಧರಾಮ (ಸಿದ್ದಪು. ೬-೯೦); ಕುರುಡರನ್ನು ಒಜ್ಜೆ ಹೊರುವ ಪ್ರಾಣಿಗಳಂತೆ 
ಉಪಯೋಗಿಸುತ್ತಿದ್ದರು (ಕವವು. ೬-೧೩೨). ೨. ಸುಂಕ ತಪ್ಪಿಸೆ ಹೇರನೊಪ್ಪಿಸಿದೆನಾದೊಡಂ 
ಶಪಿಸದೆನ್ನೊಜ್ಜೆಯಂ ಹಿಗ್ಗಿಸಿದೆ !(ಹೆಚ್ಬೆರ . ೫-೨). ೩. ಜವಾಬ್ದಾರಿ ;ಹೊಣೆಗಾರಿಕೆ : 
ಸಂಸಾರದಲ್ಲಿ ಬಹುಭಾಗದ ಒಜ್ಜೆಯು ಸ್ತ್ರೀಯರ ಮೇಲಿರುವುದು (ಗರ. ೨೬). ವಜನ : 
೨. ಪಡದಯ್ಮನ ವಜನ ಕಾಯಂ ಉಳೀಬೇಕಾದರೆ ಅವನಿಂದ ಗೌಡನ ಫಜೀತಿ 
ಮಾಡಿಸಬೇಕಾಗತದ (ಗ್ರಾಮಾಯ . ೯೪೪). ವಜೆ : ೧. ಪತ್ತು ಎತ್ತಿನಾ ವಜೆಯ ರತ್ನ 
ಬಸವಯ್ಯ ಮುತ್ತು ಪತ್ತು ಎತ್ತಿನ ವಜೆಯು ಬಳಿಕ ಬಸವಯ್ಯ (ಶರಲೀ. ೨೭೯-೮).. 
೪. ಬಿಡಿಕಾಗದಗಳು ಅಥವಾ ಹಾಳೆಗಳು ಹಾರಿ ಹೋಗದಂತೆ ಅವುಗಳ 
ಮೇಲಿಡುವ ಭಾರದ ವಸ್ತು : ಕಾಗದಗಳು ಗಾಳಿಗೆ ಹಾರದಂತೆ ರಂಗುರಂಗಿನ 
ಕಾಜಿನ ವಜೆಗಳು ಮೇಜಿನ ಮೇಲೆ. ಮೇಜಿನ ಸುತ್ತಲೂ ನಾಲ್ಕು ಕುರ್ಚಿಗಳು 
(ದಾಕೂಟ. ೨). ಮಜ್ಜೆ : ೩. ಸಂಸಾರದಲ್ಲಿ ಗಂಡ ಹೆಂಡರ ಮೇಲೆ ಬಹಳ 
ದೊಡ್ಡ ವಜ್ಜೆ ಇರುವದು (ಉತ್ತಗ್ರ್ಯ. 66); ಸಾಲಿಗರ ಚಕ್ಕ ಪುಟ್ಟ ಹಣವನ್ನು 
ಕೊಟ್ಟು ತಲೆಯ ಮೇಲಿನ ವಜ್ಜೆಯನ್ನು ಸ್ವಲ್ಪ ಕಡಿಮೆಮಾಡಿಕೊಂಡನು (ಚಿತೆ. ೯೨). 
[€-- ಆರ. ವರ್‌, ವಜನ್‌; ಹಿಂ. ಮರಾ. ವಜನ್‌.1 ಪ್ರಾ. ವೋಜ್ಞ.! ತುಳು. ಒಜನ್‌, 

ಒಜನೆ) 

35] ವಜನುದಾರ, ವಜನದಾರ (ನಾ).೧. ತೂಕವಾದುದು :ಆ. ೨.ಗೌರವಾನ್ವಿತ 
ವರ್ಚಸ್ವಿ ; ಘನತೆಯುಳ್ಳವನು : ಆ ವ್ಯಕ್ತಿ ವಜನುದಾರ ಇದ್ದಾನೆ (ರೂಢಿ). 
ವಜನದಾರ : ೧. ಇಮಾರತಿಯ ಕಟ್ಟಿಗೆಯಲ್ಲಿ ಅನೇಕ ಚಾತಿ ಇದ್ದು... ಸಣ್ಣದು, 
ದೊಡ್ಡದು, ವಜನದಾರ ಮತ್ತು ಹಗುರು ವಗೈರೆ ಅನೇಕ ಭೇದಗಳು (ಮುಂಬವ್ಕಾ . ೨೦೦). 

(«—- ಹಿಂ. ಮರಾ. ವಜನದಾರ್‌] 

«0| ವಜಾ (ನಾ). ತೆಗೆದುಹಾಕುವುದು ; ಕಳೆಯುವುದು ; ಬಿಡುವುದು : ಬೇರೀಜು 

ಕಂಟೀರಾಯಿ . . . ಪೈಕಿ ವಜಾ ಜಾರಿ ಯುನಾಮತ್ತಿ (ಮೈಲಿ. ೧೯೩೯, ೪೨-೪೫; 1825); 

ಹಾಗಿಲ್ಲವಾದರೆ ಕೆಲಸದಿಂದ ವಜಾ ಮಾಡಲ್ಪಡುವರೆಂದು ಮದರಾಸ್‌ ಗೌರ್ನಮೆಂಟಿ 

ನವರು ಒಂದಾನೊಂದು ಕಾಲದಲ್ಲಿ . . . ಹುಕುಂ ಮಾಡಿರುವರು (ಗ್ರಾಮಾಕ. ೪). 

ಬಜಾ ಮಾಡಿಸು ಎ ಇಲ್ಲವಾಗಿಸು ; ತೆಗೆದುಹಾಕಿಸು : ನಿನ್ನೆ ಮಟ್ಟಿಗಾದರೂ 
ನಿನ್ನ ಆ ಹಾಳು ಹಿಂದೀಯನ್ನು ವಜಾ ಮಾಡಿಸಿ ನಿನ್ನನ್ನು ಕ್ಲಬ್ಬಗೆ ಎಳೆದೊಯ್ಕೋಣ 
ವೆಂದು ಹೋಗಿದ್ದೆ (ನಡೆದ . 1 ೬೮). ವಜಾಮಾಡು ಎ ತೆಗೆದುಹಾಕು ; ಬಿಟ್ಟುಬಿಡು: 


25 


(ಮಲ್ಲಿ. ೧೨೪). (ದೇ. ॥ ತಮಿ. ವಚ್ಶೆ ಬಾಗು, ಬಗ್ಗು) 
[3 9 ಎ 
ವಚ್ಚ ಬಚ್ಚ ನೋ. 
ವಚ್ಚೃ (ಖಾ). ಎದೆ ; ವಕ್ಷಸ್ಮಲ : ನಲಿಸಲದು ಚಂಚುವಿಂ ಪಿಡಿದು 
ಕಿರಣಂಗಳನ್ನೊ ಲವಎಂದಲೀಂಟಿ ವಚ್ಚದೊಳಿಟ್ಟು ಗಳದೊಳಗೆ ಲಲಿತಹಾರಂಗೈದು . 
ಏಂ ಪ್ರಿಯಟ ನಲಿದುವೊ ಚಕೋರಿಗಳ್‌ (ವೆಂಕಾರಾ . ೫-೬-೨೧೦). [ಆ ಸಂ. ವಕ್ಷೆಸ್‌| 


ವಜಾಬಾಕಿ 


ಈ ವರ್ಷ ಮುಷ್ಕರದ. ಪರಿಣಾಮವಾಗಿ ಮಾಲೀಕ ಅವನನ್ನು ವಜಾ ಮಾಡಿದ್ದನು 
(ಪುನರು. ೧೫೯); ಪಾಲುದಾರರು ಇಷ್ಟಬಂದಂತೆ ಅದನ್ನು ವಜಾ ಮಾಡಬಹುದೆಂದೂ 
ಭಾವಿಸಲಾಗದು (ರಾಜ್ಮಾಂಗ. ೨೧). [ಇ-- ಅರ. ವರ್‌ಆ; ಹಿಂ. ಮರಾ. ವಜಾ] 

ವಜಾಬಾಕಿ (ನಾ). ೧. ಕೊಟ್ಟ ಹಣವನ್ನು ಕಳೆದು ಉಳಿದಿರುವುದು. 
೨. [ಗಣಿತ] ಕಳೆದು ಉಳಿದ ಅಂಶ ; ಶೇಷ : ತ್ರಿಕೋಣದಲ್ಲಿ ಶಿರ:ಕೋಣದಿಂದ 
ಕೆಳಗಡೆ ಲಂಬ ಮಾಡಿ ಇರುವಾಗ ಉಭಯಪಾರ್ಶ್ವದ ವರ್ಗದ ವಜಾಬಾಕಿ ಕೆಳಗಡೆ 
ಎರಡು ಖಂಡದ ವರ್ಗದ ವಜಾಬಾಕಿಗೆ ಸಮವಾಗಿದೆ (ಭೂಮಿಅ. ೫೨). "ಜಾತಾಬಾಕಿ' 
ಪರಾ. (ಇ ಅರ. ವರ್‌ಆಅಬಾಕೀ; ಮರಾ. ವಜಾಬಾಕೀ। 

ವಜಾವಟ್ಟ (ನಾ). (ಕೊಡಬೇಕಾದ ಬಾಕಿ ಹಣವನ್ನು) ತೆಗೆದುಹಾಕುವುದು ; 
ಬಿಟ್ಟುಬಿಡುವುದು ; ವಜಾ ಮಾಡುವುದು : ಗ್ರಾಮಮುನಸಿಫ್‌ ಕೋರ್ಟಿನಲ್ಲಿ 
ದಾವಾ ತರಬಹುದಾದಂಥ ಯಾವ ಮೊಬಲಗನ್ನಾದರೂ ವಜಾವಟ್ಟ ಮಾಡಬೇಕೆಂಬು 
ದಾಗಿ ಪ್ರತಿವಾದಿ ಹೇಳಬಹುದು (ಗ್ರಾಮ. ೨೯). [ಆ-- ಮರಾ. ವಜಾವಾಟ್‌] 

ವಜೀರ (ನಾ). ೧. ಪ್ರಧಾನಮಂತ್ರಿ ; ಅಮಾತ್ಮ ; ದಿವಾನ : ತಾನಾಳ್ವ ದೇಶದ 
ಖಾನ ವಜೀರರಂ ಕಲಸಿ (ಮೈಆರಿ. ೧೯೩೧, ೧-೧೬; 1310); ವಿರುಪರಾಜರಸಿನವರ ಸೇವಕ 
ವಜೀರ ಮೊನೆಯಾಳು ಮಾಡಿಸ್ತ ಸ್ತಂಭ (ಎಳ. ೫೪.ಅರಕ. 
ಪ. ಕುದುರೆಯ ಸವಾರರ ಮುಖ್ಯಸ್ಥ : ಒತ್ತಿಗೆ ಸೇರಿ ಮೈದಡವಿದ ಸಹಣಿಗೆ ಹತ್ತು 
ಸಾವಿರ ಟೆಂಕೆಯನು ಇತ್ತಪೆವೆಂದು ವಜೀರ ಮಲ್ಲುಕರು ನೋವುತ್ತ ಮನದೊಳೆಯ್ದುವರು 
(ಕುರಾಸಾಂ. ೯-೬೦); ದಿಟ್ಟೆಸುತ ತುರಗದ ವಜೀರರು ಅಷ್ಟದಿಕ್ಕಿಲಿ ಕವಿದ ಬಲವನು 
ಕುಟ್ಟಿದರು ಅರಿಭಟರ ಸಿರವರಿದಿಟ್ಟರವನಿಯಲಿ (ಶರಲೀ. ೫೫೧). ೩. ಶೂರ ; 
ಪರಾಕ್ರಮಿ : ಆತ್ಮದ್ಭುತ ಪರಾಕ್ರಮಶಾಲಿಗಳಪ್ಪ ವಜೀರರ್ಕಳೊಂದಾಗಿಯಪರಿಮಿತ 
ಸೈನ್ಮಸಮೂಹಸಹಿತಂ ತೆರಳು (ಕೆಳನ್ಶ . ೨-೮). 

[€-- ಅರ. ವರೂರ್‌; ಹಿ. ಮರಾ. ವಜೀರ್‌] 

ವಜೀರಿಕೆ (ನಾ). ೧. ಸಚಿವನಾಗಿರುವಿಕೆ ; ಮಂತ್ರಿತ್ವ ; ದಿವಾನಗಿರಿ. 
೨. ಯಾಜಮಾನ್ಕ ; ಉಸ್ತುವಾರಿಕೆ : ಹೊಕ್ಕು ಚೆನ್ನಣ್ಣನ ವಜೀರಿಕೆ ಲೆಕ್ಕದಲಿ 
ಹನ್ನೆರಡು ಸಾವಿರ ಕಕ್ಕಸದ ತುರಗಗಳ ದುವ್ವಾಳಿಸುತ ಹೊಗಲೇರಿ ದಿಕ್ಕು ದಿಕ್ಕಿಲಿ 
ಹರಿದು ಹೊಡೆದರು ಲೆಕ್ಕವಿಲ್ಲದ ತುರಗದವರನು (ಶರಲೀ . ೫೫೬. [ವಜೀರ *- - ಇಕೆ] 

ವಜೀಲ (ನಾ). ಎ ವಜೀರ ೨ : ಪ್ರಧಾನ ಕೇಸರಿಕಾನ ಗೋವೆಯನಾಳುತ ಯಿದ 
ನಿಜಾಮುದೀನ್‌ ಮಲುಕ ಅನೇಕ ವಜೀಲರು ಸಹವಾಗಿ ಗೋವೆಯ ಮುಖದಿಂ ದಂಡೆತಿ 
ಬಂದು ಮಿಡಿಜೆಯಲ್ಲಿ ಕಾದಿದಲ್ಲಿ (ಕಣ. 1 ೬೨-೧೧; 1481). 

[ ೫ ಇದು "ವಜೀರ' ಎಂಬುದರ ಅಪಲಿಖಿತವಿರಬಹುದು] 

ವಜೆ "ವಜನು' ನೋ. 

ವಜ್ನಡ (ನಾ). [ನಾಟ್ಯ] ನೃತ್ಯದ ಗತಿಭೇದಗಳಲ್ಲಿ ಒಂದು : ನಟನ ತಾಂಡವ 
ನಾಟ್ಮ ಪಟುನೃತ್ಮಲಾಸ್ಕದುತ್ಮಟ ನೇರು ತಿರುಪುರು ಲವಣಿಯಾ ದಿಟಮಂಡಿತ ಕುಂಡಲ 
ಸುಟಿ ಲಾಗ ವೇಗ ಸಂಘಟಿತ ವಜ್ಜಡಗಳ್‌ ಮಾಳಾಸ ಭರತಮಾತಂಗದ ತಿರುಪು ಭಾಂಡಕ 
ಕುಹಳರ ಪರಿಯಿಂದಾಡುತಿರಲು (ಭೈರವೇ ೧-೩೯೪). (?] 

ವಜ್ಜನಿ (ನಾ). (?) : ಶ್ರೀಮತ್‌ ಪಂಚಲದೇವ(ಂ] ಸೆಬ್ಬಿ ಮೂವತ್ತನಾಳುತ್ತ(ಂ] 
ಎಂಭತ್ತನಾಲ್ಬರ್ಗ್ಗಂ ಕಾಲಂ ಕಟ್ಟುಕೊಟ್ಟ ಸ್ಥಿತಿ ರೋಣ[ದ]ಪನ್ನಿರ್ವಜುಗದ್ಮಾಣಂ 
ಸಿದ್ಧಾಯ ಉಪ್ಪು ತುಪ್ಪ ಕಾಣಂ ರಸಂ ವಜ್ಜನಿಯು೦ (ಇಆ . ೫11, ೨೫೬-೧೬; 074). (?) 

ವಜ್ಮಲು (ನಾ). ತೇವ ; ಕೆಸರು : ಮಜ್ಜಿಗೆಯನು ಹೊತ್ತು ಬರುತಿರೆ ಗೊಲ್ಲಿತಿ ವಜ್ಜಲ 
(ಪಾಠಾಂ. ವ್ರಜಲ] ಜಾರಿಬೀಳುತಲಿ ಮಜ ಭಾಪುರೆ ಬಸವಯೆನೆ ಪಿಡಿದನು ಸಜ್ಜನೆ 
ಭಕ್ತೆಯ ಕೊಡನ (ಒಸಪ. ೨-೯೭). "ಒಜ್ಜಲು' ಪರಾ. (ಆ ಸಂ. ಉದ್ರಲ] 


೧೩೬-೨; 1559). 


೭೭೬೧ 


15 


25 


40 


ವಜ್ಜಟ, ವಜ್ಜಿಟ (ನಾ). ಒಬ್ಬ ನೊಳಂಬರಾಜನ ಹೆಸರು : ಪೊಗಟ್ಟೆನೊ |: 


ಧಾತ್ರಿಯೊಳ್ನೆಗಟ್ಲ. ವಜ್ಜಟನಂ ಬಿಡೆಯಟ್ಟಿದೇಲ್ಲೆಯಂ (ಎಕ. 1, ೫೯-೮೪; 974). 
ವಜ್ವಿಟಿ : ಕಳ್ಬಾನ್ನಕ್ಷುಭಿತಾಬ್ಬಿಭೀಷಣಬಳಂ ಪಾತಾಳಮಲ್ಲಾನುಜಂ ಜೇತುಂ 
ವಜ್ಜಿಟದೇವಂ (ಎಕ. 0%. ೩೮೮-೫; ಸು. 10ನೆಯ ಶತ?). [ಆ ಸಂ. ವಜ್ರಟ] 

ವಜ್ಜೆ "ವಜನು' ನೋ. 


ವಜ್ರಕವಚ 


ಮ್ರ (ಗು. ಇ ಗಟ್ಟಿಯಾದ ; ದೃಢವಾದ ; ಬಲವಾದ : ಅವುಗಳ 
ವಜ್ರಮೂತಿಯ ಮೊನೆಯ ಸೊಗಸನ್ನು ಅನುಭವರಸಿಕರೇ ಬಲ್ಲರು (ನಂಟರು. ೪೪). 
"ವಜ್ರಕಾಯ' ಪರಾ. ೨. ಕಠಿಣವಾದ ; ಅಭೇದ್ಕವಾದ ಈ 
ವಸುಂಧ್‌ರಾರಾಜ್ಯಮೋಹಮೆಂಬ ವಜ್ರಲೋಹನಿಗಳಮಂ ಪಜ್‌ಯೆ ಪೊಯ್ವ 
ರಾಜಕುಂಜರಂಗೆ ನಿನಗಪವರ್ಗಮಾರ್ಗಂ ನಿರರ್ಗಳಮೆ ವಲಂ (ಅದಿಪು. ೯-೬೨ ವ). 
"ವಜ್ರಕವಾಟ' ಪರಾ. ೩. ಗಾಢವಾದ ; ಆಳವಾದ : "ವಜ್ರನಿದ್ರೆ' ಪರಾ. 
(ನಾ). ೪. ಇಂದ್ರನ ಆಯುಧ ; ವಜ್ರಾಯುಧ ; ಕುಲಿಶ : ಇಳಾತಳದೊಳ್‌ 
ಕೆಡೆದತ್ತು ವಜ್ರದಿಂ ಸುರಪತಿ ಪೊಯ್ಕೆ ಬೆಟ್ಟು ಕೆಡೆದಂತೆ ಜಟಾಯು ನಭೋವಿಭಾಗದಿಂ 
(ಪಂರಾಮಾ . ೯-೧೦೪); ಗಿರಿ ಘನ ವಜ್ರ ಕಿಟ್‌ದೆನ್ನಬಹುದೇ ಬಾರದಯ್ಮಾ (ಬಸವ. ೬). 
೫. ದೊಡ್ಡ ಮೋಡಗಳ ಘರ್ಷಣೆಯಿಂದ ಉಂಟಾಗುವ ವಿದ್ಯುದ್ದ್ರವ್ಯ; 
ಸಿಡಿಲು; ಅಶನಿ: ಅಂಧಢಕಾರಪತದ್ವಜ್ರವಿಷಾಭಿಚಾರಿಕಜರಾತಂಕಾದಿ 
ಭೇದಂಗಳಪ್ಪುಪಸರ್ಗಂಗಳಿಂ (ಆದಿಪು ೧೬-೯); ವಜ್ರಘೋಷಣನಿಷ್ಕುರಭೀಷಣಘೋಷದಿಂ 
ಚೇದಿನಾಧಂ ಜಗನ್ನಾಥನಂ ನಿರ್ದಾಟಿಸಿ ನುಡಿಯೆಯು೦ (ಜಗವ. ೧೭-೪೬ ವ). 
೬. ಯಾವುದೇ ವಿನಾಶಕಾರಿಯಾದ ಆಯುಧ - ಅಸ್ತ್ರ. ೭. ನವರತ್ನಗಳಲ್ಲಿ 
ಒಂದು ; ಹೀರ ಕರಮೆಸೆದಿರ್ಪುದಾತತ ಗುಹಾದ್ವಯವಜ್ರಮಯಾದರೀ 
ಪ್ರಭಾಪರಿಚಿತಪಾರ್ಶ್ವಮಗ್ರನಿಭೃತಾಂಬುಧರಂ ವಿಜಯಾರ್ಧಭೂಧರಂ (ಚಂದ್ರಪು ೬-೨); 
ಭಂಗವಡೆದೆಸೆಗುಮವರ ಗೃಹಂಗಳ್‌ ಮಾಣಿಕದ ಸಂಜೆಯಿಂ . . . ಉಜ್ವಲಿಸಿ ಪೊಳೆವ 
ವಜ್ರದ ಬಿಸಿಲಿ೦ (ಸೂಕ್ತಿಸು. ೪-೧೫೧); ವಜ್ರವು ರತ್ನಗಳಲ್ಲಿ - ಶ್ರೇಷ್ಠವಾದದ್ದು 
(ಮುಂಬಯು ೪-೧೯). ೮. ಸನ್ನೆ ಮೊದಲಾದ ಸಲಕರಣೆಗಳ ತುದಿಯಲ್ಲಿ 
ಅಳವಡಿಸುವ ಬಹಳ ಗಟ್ಟಿಯಾದ ಸಾಮಗ್ರಿ : ಸನ್ನೆಯ ಮತ್ತೊಂದು ಕೊನೆಯಲ್ಲಿ 
ಒಂದು ಮೊನಚಾದ ವಜ್ರವಿರುತ್ತದೆ (ಎಜ್ಞಾಎ. ೨). ೯. ರತ್ನಗಳನ್ನು ಕೊರೆಯಲು 
ಅಥವಾ ಕೆತ್ತಲು ಉಪಯೋಗಿಸುವ ಸಾಧನ ; ರತ್ನವೇಧಕ ಸೂಜಿ : ಶಿಲೆಯ 
ಕಡೆವೊಡೆ ವಜ್ರ ಭುವನವ ಬೆಳಗುವಡೆ ಮಾರ್ತಾಂಡ ದೈತ್ಮರ ಕುಲವ ಸವೆಯಲು ವಿಷ್ಣು 
(ಗಗತಾ. ೧೭-೫೬). ೧೦. ಒಂದು ಬಗೆಯ ಸೇನಾರಚನೆ ವ್ಯೂಹ. 
೧೧. ಮರಳು, ಸುಣ್ಣ, ಬೆಲ್ಲ, ಅಳಲೆಕಾಯಿ ಮೊದಲಾದುವುಗಳನ್ನು 
ಗೊತ್ತಾದ ಪ್ರಮಾಣದಲ್ಲಿ ಕೂಡಿಸಿ ಚೆನ್ನಾಗಿ ಅರೆದು ತಯಾರಿಸುವ, 
ಜಿಗುಟುಳ್ಳ ಗಟ್ಟಿಯಾದ ಒಂದು ಬಗೆಯ ಗಾರೆ : "ವಜ್ರಗಾರೆ' ಪರಾ. 
೧೨. ಪ್ರಾಣಿಗಳ ಚರ್ಮ ಮತ್ತು ಎಲುಬುಗಳನ್ನು ಬೇಯಿಸಿ ತಯಾರಿಸಿದ, 
ಬಿಸಿಯಲ್ಲಿರುವಾಗ ಬಲವಾಗಿ ಅಂಟಿಕೊಳ್ಳುವ, ಬಡಗಿ ಮುಂತಾದವರು . 
ಉಪಯೋಗಿಸುವ ಒಂದು ಬಗೆಯ ಗಟ್ಟಿಯಾದ ಅಂಟು : "ಮರವಜ್ರ' 
ಪರಾ.೧೩. ಒಂದು ಬಗೆಯ ಮರ ಮತ್ತು ಅದರ ಕಾಯಿ ;ನೆಲ್ಲಿ ; ಆಮಲಕ. 
೧೪. ಒಂದು ಬಗೆಯ ದರ್ಭೆ : "ವಜ್ರ: - ವಜ್ರ, ಕುಶೆ' (ಓಷಧಿ ೧೪೪). 
೧೫. ಒಂದು ಬಗೆಯ ಕಳ್ಳಿ ; ಮುಂಡಗಳ್ಳಿ : "ವಜ್ರಗಳ್ಳಿ' ಪರಾ. 
೧೬. ಎಳ್ಳುಹೂವು ; ತಿಲ : "ವಜ್ರಪುಷ್ಪ' ಪರಾ. ೧೭. ಹದ ಮಾಡಿದ 
ಕಬ್ಬಿಣ ; ಉಕ್ಕು : "ವಜ್ರಕವಚ' ಪರಾ. ೧೮. ಒಂದು ನರಕದ ಹೆಸರು :ಐದು 
ಮಂತ್ರಿನರಕಂಗಳಿಂ ಯುಕ್ತಮಾಗಿ ವಜ್ರವೆಂಬರಸುನರಕವಿಹುದು (ವಿವೇಕ. ೧೫೩). ೧೯. 
[ಜ್ಯೋತಿ] ಇಪ್ಪತ್ತೇಳು ಯೋಗಗಳಲ್ಲಿ ಹದಿನೈದನೆಯದು : ವಿಷ್ಕಂಭ ಪ್ರೀತಿ 
- . . ವಜ್ರ ಸಿದ್ದಿ . . . ವೈಧೃತಿಗಳೆಂಬ ಇಪ್ಪತ್ತೇಳು ಯೋಗಂಗಳುಂ (ವಿವೇಕ. ೨೬೨). 
೨೦. [ಕಾವ್ಯಮಾ] ಪ್ರತಿಮುಖವೆಂಬ ಸಂಧಿಯ ಹದಿಮೂರು ಅಂಗಗಳಲ್ಲಿ 
ಒಂದು : ವಜ್ರಂ ಪ್ರತ್ಮಕ್ತನಿಷ್ಠುರಂ -- (ಒಬ್ಬನ) ಎದುರಿನಲ್ಲೆ ಆಡುವ ನಿಷ್ಮರವಾಕ್ಕವು 
ವಜ್ರ (ದಶರೂ . ೩೬). ([ಸಂ.) 

ವಜ್ರಕವಚ (ನಾ). ೧. ವಜ್ರಖಚಿತವಾದ ಕವಚ : ವಜ್ರಿ ವಜ್ರಕವಚಕ್ಕೆ 
ನಿಜೋಜ್ವಳಕುಂಡಳಕ್ಕೆ ಕೆಯ್ಕಾಂತೊಡೆ . . . ಕೊಟ್ಟಂ (ಪಂಪಭಾ. ೯-೬೨). 
೨. ಯುದ್ಧದಲ್ಲಿ ಯೋಧರು ಧರಿಸುವ ಗಟ್ಟಿಯಾದ ಹಾಗೂ ಅಭೇದ್ಕವಾದ 
ಉಕ್ಕಿನ ಕವಚ : ಬಿಲ್ಲು ತೀರು ವಜ್ರಕವಚ . . . ಖೇಟಕ ಮುಂತಾದ 
ಶತ್ರುಜಯಾತ್ಮರಕ್ಷಾಧಿಸಾಧನವಿಶೇಷಗಳಿಂದಲು (ವಿವೇಕ . ೨೬೨). (ಸಂ.] 


ವಜ್ರಕವಾಟ 


ವಜ್ರಕವಾಟ (ನಾ). ೧. (ವಜ್ರದ ಅಥವಾ ಉಕ್ಕಿನ) ಅಭೇದ್ಕವಾದ ಕದ ; 
ದುರ್ಭೇದ್ಮವಾದ ಬಾಗಿಲು : ಒಡೆವುದೆ ವಜ್ರಕವಾಟಮನಡರ್ವುದೆ ವಿಜಯಾರ್ಧ 
ಗಿರಿಯಂ . . . ಎಮ್ಮನೆ ಬೆಸಸಾ (ಅಬವು ೧೩-೨೧). ೨, [ವೈದ್ಯ) ಒಂದು ಬಗೆಯ 
ಚೂರ್ಣ : ಮಜ್ರಕವಾಟ - (ಅತಿಸಾರಕ್ಕೆ) -- ಜಾಯಿಕಾಯಿ, ಜಾಯಿಪತ್ರೆ 
ತೊರೆಸಾಣೆಬೇರು, ಕಸಕಸೆ, ಅಜಮೋದ, ಹಿಪ್ಪಲಿ, ಎಲೆಮದ್ದು . .. ಚೂರ್ಣವಂ ಮಾಡಿ 
೬. ೬ ಕಟ್ಟುಮೊಸರು, ಜೇನುತುಪ್ಪದಲ್ಲಿ ಕೊಡಲು ಎಲ್ಲ ಅತಿಸಾರ ತೀರ್ಗುಂ (ಎವೈೆವಿ. ೪೮). 

[ಸಂ.) 

ವಜ್ರಶಾಂಡ (ನಾ). ೧. ಗಟ್ಟಿಯಾದ ಕಾಂಡ; ದೃಢವಾದ ದಂಟು. ೨. [ಜೈನ] 
ಷಟ್ಟಂಡಚಕ್ರವರ್ತಿಗೆ ತಾನಾಗಿ ಲಭಿಸಿದ ವಜ್ರದ ಬಿಲ್ಲು : ವಜ್ರಕಾಂಡಮೆಂಬ 
ಬಿಲ್ಲುಮಮೋಘಮೆಂಬ ಶರನಿಕರಮುಂ . . . ಆತ್ಮೀಯಸಾಮ್ರಾಜ್ಕಪರಿಚ್ಛೇದಮಾಗೆ 
(ಆದಿಪು. ೧೫-೩ ವ); ವಜ್ರಕಾಂಡಮೆಂಬ ಚಾಪದಿಂದಂ ಸಿಂಹಾಟಕಮೆಂಬ ಕೊಂತದಿಂದಂ 

. ಚಕ್ರಿಯ ನೋಂತ ನೋಂಪಿಯ ಫಲಕ್ಕಾಂ ಸಂಖ್ಯೆ ಲೆಕ್ಕಕ್ಕೆ ಕಂಡಆೌ್‌ಯೆಂ 

(ಶಾಂತಿಪು. ೧೧-೮೪ ವ). [ಸಂ.] 

ವಜ್ರಕಾಯ (ನಾ). ೧. ಬಹಳ ಗಟ್ಟಿಮುಟ್ಟಾದ ದೇಹ ; ದೃಢಶರೀರ. 

. ಪಿ. ವಜ್ರದಷ್ಟು ಧೃಡವಾದ ಶರೀರವುಳ್ಳವನು ; ಕಟ್ಟುಮಸ್ತಾದವನು ; 
ದೃಢಶರೀರಿ : ಗಾಯಗಳಿಲ್ಲದೆ ರಣವನು ಗೆಲುವರೆ ವಜ್ರಕಾಯನೆ ಹೇಗೆ ನೀನು 
(ಇಂಚಾಪ . ೮೨-೧೦೦). [ಸಂ.] 

ವಜ್ರಕೀಟ (ನಾ). ಕಲ್ಲು, ಮರ ಮುಂತಾದುವುಗಳಲ್ಲಿ ತೂತು ಕೊರೆಯುವ 
ಗಟ್ಟಿಯಾದ ಮೂತಿಯುಳ್ಳ ಒಂದು ಬಗೆಯ ಹುಳು ,-ದುಂಬಿ : ಇಂದ್ರ 
ನುಪಾಯದೊಳಟ್ಟಿದ ವಜ್ರಕೀಟಂಗಳ್‌ ಕರ್ಣನೆರಡುಂ ತೊಡೆಯುಮಂ . . . 
ಉರ್ಚಿ ಪೋಗೆಯುಂ (ಪಂಪಭಾ . ೧-೧೦೪ ವ); ಸುರಪತಿಯ ಬೇಳಂಬವನು ವಿಸ್ತರಿಸಲೇತಕೆ 
ವಜ್ರಕೀಟೋತ್ಕರವ ಕಳುಹಿದರೆನ್ನ ತೊಡೆಗಳನಗಿದವು ಬಳಿಕ (ವ್ಮಾಕ ೯-೩೧). [ಸಂ.] 

ವಜ್ರಕೀಟಕ (ನಾ). ಎ ವಜ್ರಕೀಟಿ : ಬಡಿಗುಂ ಕಾಲಂ ಮೆಲ್ಲನೆ ಪಡುಗುಂ ಸುಕ್ಕಿರ್ಕು 
ಮಡರೆ ಸುಯ್ಲುಂ ಕಣ್ಣಂ ಬಿಡುಗು ಮತಿವಿಕಲನಕ್ಕುಂ ಕಡಂಗಿ ತಿನೆ ವಜ್ರಕೀಟಕಂ 
ಬಸಿಚೊಳಗಂ (ಅಶ್ವಶಾ . ೧೧-೩೮). [ಸಂ.] 

ವಜ್ರಕುಂಡಲ (ನಾ). ವಜ್ರಖಚಿತವಾದ ಕಿವಿಯ ಆಭರಣ : ಮುದ್ರಸಹಜಾತ 
ವಿದ್ಧಚ್ಛಿದ್ರಾನ್ವಿತಕರ್ಣಯುಗಳಪಾಳಿಗಳೊಳ್‌ ಸಂವಿದ್ರುತರಜಂಗೆ ಹರಿ 
ವಿಲಸದ್ರುಚಿಮದ್ಭಜ್ರಕುಂಡಲಂಗಳನಿಟ್ಟಂ (ಶಾಂತಿವು. ೧೦-೫೯); ಕಿವಿಯಲಿ ಇಡಿಸಿದನು 
ನವವಜ್ರಕುಂಡಲವ (ಸಿದ್ಧಪು. ೫-೯೮). [ಸಂ.] 

ವಜ್ರಕುಡ್ಕ (ನಾ). ರತ್ನಖಚಿತವಾದ ಗೋಡೆ ,-ಭಿತ್ತಿ : ಕರುಮಾಡಂ 
ಕಣ್ಣೆವಂದತ್ತಮೃತಕರಶಿಲಾನಿರ್ಮಿತಂ ವಜ್ರಕುಡ್ಮಂ ಹರಿನೀಲಸ್ತಂಭ 
ಮುದ್ದಿದ್ರುಮಲಸದರರಂ ಮಾಕ್ತಿಕದ್ವಾರಬಂಧಂ (ರಾಜಶೇ . ೨-೧೩೮). (ಸಂ.] 

ವಜ್ರಕ್ಪಾರ (ನಾ). ಒಂದು ಬಗೆಯ ಲವಣ :ವಜ್ರಕ್ನಾರ - ವಜ್ರಗಿಳ್ಳಿಯ ಕೊಂಬು, 
ಎಕ್ಕೆ, ಉಮ್ಮತ್ತ . . . ತ್ರಿಕಟುಕ, ಇಂಗು, ಉಳ್ಳಿಯಂ ಕೂಡಿ ಅಡುವುದು 
(ವಿವೈವಿ. ೪೮). [ಸಂ.] 

ವಜ್ರಗಚ್ಚು (ನಾ). ರತ್ನಗಳನ್ನು ಕುಂದಣಿಸಲು ಬಳಸುವ ಅಂಟು : 
""ವಜ್ರಗಳನ್ನು ಅಂಟಿಸಲು ಉಪಯೋಗಿಸುವ ಅಂಟು ; ವಜ್ರಗಚ್ಚು'' 
(Diamond Coren: ಇಂಕಾ), [ವಜ್ರ ಗಚ್ಚು] 

ವಜ್ರಗಳ್ಳಿ (ನಾ). ಒಂದು ಬಗೆಯ ಕಳ್ಳಿ ; ಮೊಂಡಗಳ್ಳಿ : ವಜ್ರಕ್ನಾರಃ - 
ವಜ್ರಗಳ್ಳಿಯ ಕೊಂಬು, ಎಕ್ಕೆ, ಉಮ್ಮತ್ತ . . . ಉಳ್ಳಿಯಂ ಕೂಡಿ ಅಡುವುದು 
(ವಿವೈವಿ. ೪೪). [ವಜ್ರ * ಕಳ್ಳಿ] 

ವಜ್ರಗಾರೆ (ನಾ). ಎ ವಜ್ರ ೧೧ : ನಾಲ್ಕುಕಡೆಯ ಗೋಡೆಗಳೂ ಬಿಲ್ಲೆ ಕಲ್ಲುಗಳಿಂದ 
ಕಟ್ಟಿದ್ದುವು. ಮೇಲೆ ವಜ್ರಗಾರೆ ಹಾಕಿತ್ತು (ಚೆಂಗಾಳ್ವ. ೩೯); ದೇವಾಲಯದ ಗೋಪುರ 

. ಮಾಡುಗಳಲ್ಲಿ ವಜ್ರಗಾರೆಯಿಂದ ಜೋಡಿಸಿದ ಅದ್ಭುತಗಾತ್ರದ ಶಿಲೆಯ 

ಚಪ್ಪಡಿಗಳನ್ನು ನೋಡಿದರೆ ಇದು ಮಾನವನಿಂದ ಆಗುವ ಕಾರ್ಯವಾಗಿ ಕಂಡುಬರು 
ವುದಿಲ್ಲ (ದೇವಹೆಂ. ೪). (ವಜ್ರ + ಗಾರೆ] 


೭೭೬೨ 


10 


30 


45 


ವಜ್ರದುಂಬಿ 


ವಜ್ರಗಿರಿ (ನಾ). ೧.ವಜ್ರದಿಂದಾದ ಬೆಟ್ಟ ; ವಜ್ರದ ಪರ್ವತ : ನಿನ್ನೀ ಬೆಸಸಿದ 
ಚಕ್ರಮದೆನ್ನೀ ದೇಹಾದ್ರಿಯಂ ಗೆಲಲ್‌ ನೆಚೆಯದು ನೀಂ ಬನ್ನನಿದೇಕಿರ್ಪೆಯದೆಂತೆನ್ನ 
ಗೆಲಲ್‌ ವಜ್ರಗಿರಿಯನಾರ್ಕುಮೆ ವಜ್ರಂ (ಆದಿಪು. ೧೪-೧೨೫೪). ೨. ಒಂದು ಬಗೆಯ 
ವನಸ್ಪತಿ : ವಜ್ರಗಿರಿಯ ಬೇರಂ ಆಕಳ ಮಜ್ಜಿಗೆಯಲ್ಲಿ ಕೊಳ್ಳಲು ಪಾಂಡುಕಾಮಾಲೆ 
ಮಾಣ್ಣುಂ (ವಿವೈವಿ. ೧೩೦). ([ಸಂ.) 

ವಜ್ರಘುಟಕೆ (ನಾ). ವಜ್ರಕಾಯವನ್ನು ಸಿದ್ದಿಸುವುದೆನ್ನಲಾದ ಒಂದು 
ಬಗೆಯ ಗುಳಿಗೆ : ಮುಕ್ತಿಗೆ ದೂರವಾದ ಲಿಂಗಾಂಗಿಗಳ ನೆನಹೆಂಬ ಜೋಡಂ ತೊಟ್ಟು 
ಅವರ ಕರುಣಪ್ರಸಾದವೆಂಬ ವಜ್ರಘುಟಿಕೆ ಧರಿಸಿ ಗುರುಕರುಣವೆಂಬ ಅಲಗಂ ಪಿಡಿದು 
ಮುಂಡ ಬಿದ್ದರೂ ತಲೆಯಲ್ಲಿಟ್‌ವೆ (ಸರ್ವವ. ೨೦೩-೯೨೪). (ಸಂ. ವಜ್ರಘುಟಿಕಾ] 

ವಜ್ರತನು (ನಾ). ವ ವಜ್ರಕಾಯ ೨: ಲಂಘನಾಘಾತಮಂ ನಿತ್ತರಿಸುವೆತ್ತರಕೆ 
ವಜ್ರತನುವೇರ್ದನೆ  ಮಹೇಂದ್ರಮಸ್ತಕಕಲ್ಪಮಾ ಶಕುನಿಶಿಲೆಗಾಂಜನೇಯಂ 
(ಶ್ರೀರಾಮಾ. ೪೩-೪). [ಸಂ.] 

ವಜ್ರತುಂಡ (ನಾ). ೧. ದೃಢವಾದ ಕೊಕ್ಕು ,-ಚಂಚು : ವಿನತಾಪುತ್ರನ 
ವಜ್ರತುಂಡಹತಿಗಂ ಮೆಯ್ಯಾಂತು . . . ನಾಗಾನಂದಮಂ ಮಾಡಿದಂ (ಪಂಪಭಾ. ೪-೨೬). 
೨. ಗಟ್ಟಿಯಾದ ಕೊಕ್ಕನ್ನುಳ್ಳುದು ; ಹದ್ದು ;ಗೃಧ್ರ : ಬೆನ್ನ ಶರಧಿಯಿನೆಳೆಯಲೀಚೆಗೆ 
ಜಟಾಯುವಗ್ರಜ ಬಾಣತನುವಂ, ಛಟಚ್ಛಟಿಸಿ ಪ್ರಕಟವಾದನು ತಟಿದ್‌ಗರಿಗಳಿಂ ಗೃಧ್ರಮುಖ 
ವಜ್ರತುಂಡಂ (ಶ್ರೀರಾಮಾ. ೮೦೧-೪೪). ೩. ಗರುಡ. ೪. ಗಣಪತಿ. ೫. ಸೊಳ್ಳೆ. 
೬. [ಜೈನ] ಷಟ್ಟಂಡಚಕ್ರವರ್ತಿಯ ವಶದಲ್ಲಿರುವ ಶಕ್ತ್ಯಾಯುಧ : 
ವಜ್ರತುಂಡಮೆಂಬ ಶಕ್ತಿಯ ಸಿಂಹಾಟಕಮೆಂಬ ಕೊಂತಮುಂ . . . 
ಆತ್ಮೀಯಸಾಮ್ರಾಜ್ಯಪರಿಚ್ಛೇದಮಾಗೆ(ಅದಿಪು. ೧೫-೩ ವ); ವಜ್ರತುಂಡಮೆಂಬ ಶಕ್ತಿಯಿಂದಂ 
ಮನೋವೇಗವೆಂಬ ಕಣೆಯಿಂದಂ . . . ನೆಚೆದೈಶ್ವ್ಚರ್ಯದ ಮೇಗೆ ವಜ್ರಿ: 
ಬೆಸದಾಳಂತಾಗಿಯುಂ (ಶಾಂತಿಪು. ೧-೮೪ ವು. [ಸಂ] 

ವಜ್ರತೈೆಲ (ನಾ). (ಚರ್ಮರೋಗಗಳ ನಿವಾರಣೆಗಾಗಿ ಬಳಸುವ) ಒಂದು 
ಬಗೆಯ ಎಣ್ಣೆ : ವಜ್ರತೈಲವ ತೆಗವರೆ : -- ನರವಿಷ್ಟೆ, ಕೊಡಗವಿಷ್ಟೆ, ನರಿಯ ವಿಷ್ಟೆ 
. .-. ಸುಡುಪುಟವಿಕ್ಕಿ ಆ ತೈಲವಂ ತೆಗೆದು ಆ ತೈಲದಿ ದೀಪವಂ ಹೊತ್ತಿಸಿ, ಆ 
ತೈಲವಂಬುಕ ಹೊಡೆದವರಿಗೆ ಇಡೆ ಒಂದು ನಾಡಿ ಹೋಪುದು (ವಿವೈೆಎ. ೨೧೮). 

[ಆ ಸಂ. ವಜ್ರಕತ್ಕೆಲ] 

ವಜ್ರದಂಡ (ನಾ). ೧. ಬಲವಾದ ಗದೆ : ಆ ವಜ್ರಗದೆಯಿಂದಲೆಜಗಿ ಪೊಡೆದಂ 
ಕೆಡೆಯೆನುತ್ತಾ ದಧೀಚಿಯಂ ಪಾತಕಂ ಮಿಗೆ ಘಾತಕಂ ಪೊಡೆಯಲಾ ವಜ್ರದಂಡದ ಹತಿಗೆ 
ದಿವ್ಮಮುನಿಯೊಡಲು ಜಜ್ಞರಿಯಾಗೆ (ವೀಶೈವು. ೨-೧೩-೧೯). ೨. (ಇಂದ್ರನ) 
ವಜ್ರಾಯುಧ : ಬಲಿದು ಪೇರ್ಭಾಗ8ಪೆರ್ಬೀಗ3ಮುದ್ರೆಯ ವಜ್ರದಂಡದಿಂ 
ಚಲಿಸದಂದದಿ ಲಾಳವಂಡಿಗೆಯ ಜಡಿದು (ನವಮೋ. ೨5-೬). [ಸಂ.] 

ವಜ್ರದಂತ (ನಾ). ೧. ದೃಢವಾದ ಹಲ್ಲು ; ಗಟ್ಟಿಯಾದ ದಂತ. ೨. ದೃಢವಾದ 
ಹಲ್ಲನ್ನು ಹೊಂದಿರುವುದು ; ಬಹಳ ಗಟ್ಟೆಯಾದ ದಂತವನ್ನು, 
ಪಡೆದಿರುವುದು ; ಹಂದಿ ; ವರಾಹ. ೩. ಇಲಿ ; ಮೂಷಕ. ೪. ಒಂದು 
ಬಗೆಯ ಸಸ್ಕ : ""ಕೇಸರಃ, ವಕುಳ: -- ೨ ಪವಳದ ಹುವ್ಪಿನ ಗಿಡ, ವಕುಳವೃಕ್ಷ, 
ಹಲ್ಲುಮದ್ದು ಗಿಡ, ವಜ್ರದಂತಗಿಡ'' (ಸಿದ್ಧಾಂತಿ ೨೬). [ಸಂ.) 

ವಜ್ರದಂತಿ (ನಾ). ಒಂದು ಬಗೆಯ ಸಸ್ಮ : ಹಲ್ಲುಕುರುವಿಗೆ : - ವಜ್ರದಂತಿ, 
ಹಳೆಯ ಬದನೆಯ ಸೊಪ್ಪು , ಸೈಂಧವಲವಣ ಇವಂ ತೂಕವ ಮಾಡಿ ಇಕ್ಕಲು ಹಲ್ಲು 
ಕುರುವು ಮಾಣ್ಣುಂ (ಎವೈವಿ. ೧೩೭). (ಸಂ. ವಜ್ರದಂತೀ। 

ವಜ್ರದಾಳಿ (ನಾ). ವಜ್ರಖಚಿತವಾದ ಮಾಂಗಲ್ಕ , ತಾಳಿ : ತಿಸರಮಿದಾವುದಕ್ಕ 
ಧರಣೀಂದ್ರನ ಕೊಟ್ಟುದು ವಜ್ರದಾಳಿ ಕಣ್ಣೆ ಸೆವುದಿದಾವುದು (ಪಂಪಭಾ. ೪-೮೬). 

(ವಜ್ರ *- ತಾಳಿ, (ಎ ತಾಲ್ಮಿ)] 

ವಜ್ರದುಂಬಿ (ನಾ). ವಜ್ರಕೀಟ ವಜ್ರದುಂಬಿಗಳು ಹೆಬ್ಬಿದಿರನು 
ಕೊಚೆವೊಡೆಯುಜ್ಜುಗವೆತ್ತ ರೀತಿಯಲಿ ನಿರ್ಜರವೈರಿಯ ನಿಡಿದೋಳ ಶಿಳೀಮುಖ 
ವೆಜ್ಜವ ಮಾಡಿ ತೋಟ್‌ದುದು (ಮೋಹತ. ೩೫-೪೦). (ವಜ್ರ *- ತುಂಬಿ) 


ವಜ್ರದೇಹ ೭೭೬೩ ವಜ್ರಹತಿ 


ವಜ್ರದೇಹ (ನಾ). ಗಟ್ಟಿಯಾದ ದೇಹ ; ದೃಢವಾದ ಶರೀರ. [ಸಂ.] ! ವಜ್ರಬೈಸಣಿಗೆ "ವಜ್ರಬಯಿಸಣಿಗೆ' ನೋ. 
ವಜ್ರದೇಹಿ (ನಾ). ಎ ವಜ್ರಕಾಯ ೨: ಭಕ್ತ ಮಾಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ | | ವಜ್ರಬೈಸನಿಗೆ "ವಜ್ರಬಯಿಸಣಿಗೆ' ನೋ. 
ಶರಣನೈಕ್ಕನು ಮೆಲ್ಲಮೆಲ್ಲನೆ ಆದಹೆನೆಂಬನ್ನಬರ ನಾನೇನು ವಜ್ರದೇಹಿಯೆ ನಾನೇನು | | ವಜ್ರಭಸಣಿಗೆ "ವಜ್ರಬಯಿಸಣಿಗೆ' ನೋ. 


ಅಮೃತವ ಸೇವಿಸಿದೆನೆ (ಬಸವ. ೮೯೬). [ಸಂ. ವಜ್ರದೇಹಿನ್‌) ವಜ್ರಮಕುಟ (ನಾ). ರತ್ನಖಚಿತವಾದ ಕಿರೀಟ ,-ಶಿರೋಭೂಷಣ 

ವಜ್ರಧರ (ನಾ). ವಜ್ರಾಯುಧವನ್ನು ಧರಿಸಿದವನು ; ಇಂದ್ರ : ವಜ್ರಧರಂ | 5| ವಜ್ರಮಕುಟದ ಹೊಳಹುಗಳ ಹೊಗೆ ಮಿಸೆಗೆದರಿನ ಬಿರುದಿನುಬ್ಬಟೆಯ . . , ರಾವ್ತರ 
ಸೆಟೆಗೆಯ್ದ  ಪುಷ್ಕಳಾವರ್ತ ಘನಾಘನಂಗಳವೊಲಂಜನಕಾಂತಿಗಳುಗ್ರದಂತಿಗಳ್‌ ಗಡಣ ನಾಲಗೆದಳೆದುದೆನೆ ಹೊಳೆಹೊಳೆವಡಾಯುಧದ ಭಟರು ನೂಕಿದರು 
ಮಾರ್ತುಡುಗೀಗವೇಟನೆಯಮಂ ತಡವಂದಮನಾಂತು ಕಂಭದೊಳ್‌ (ಪುಷ್ಪವು. ೨-೫೭); (ಕುವ್ಮಾದ್ರೋ ೫-೭೧). (ಸಂ.] 


ಜಂಭನ ಜಸದ ರೂಡಿಗೆ ಬೆದಜದಿದಿರಹ ವಜ್ರಧರನಂತೆ ಪಸರಿಸಿದ ಪರಿವಾರಮಧ್ಮದೊಳ | | ವಜ್ರಮಹೋತ್ಸವ (ನಾ). ಸಂಘ, ಸಂಸ್ಥೆ ಮುಂತಾದುವುಗಳಿಗೆ ಅರುವತ್ತುವರ್ಷ 
ಸಮಬಲ ಹೊಳಕಿದನು . . . ಕಲಿಭೀಮ (ಕುವ್ಮಾಆ. ೭-೩೨). [೫೦.1 ತುಂಬಿದಾಗ ಆಚರಿಸುವ ಉತ್ಸವ , -ಹಬ್ಬ : ಸಾಹಿತ್ಮಪರಿಷತ್ತಿನ 

ವಜ್ರನಿದ್ರೆ (ನಾ). ಗಾಢವಾದ ನಿದ್ದೆ : ಘನಿತಮಾನಂ ವಜ್ರನಿದ್ರೆಯಿಂಚಿಳ್ವರದೊ ವಜ್ರಮಹೋತ್ಸವದ ಸಂದರ್ಭದ ನೆನಪಿಗಾಗಿ “ವಜ್ರಮಹೋತ್ಸವಭವನ'ವನ್ನು 
ಪೇಳೆಂಬೊಲಾ ಬಂಡೆ ಬಿದ್ದಿದ್ದುವಲ್ಲಲ್ಲಿ "ಶ್ರೀರಾಮ. ೩೬೪-೬೯). ಸಂ. ವಜ್ರನಿದ್ರಾ] ” ಕಟ್ಟಿದ್ದಾರೆ (ರೂಢಿ). (ಸಂ.] 

ವಜ್ರನಿರ್ಫೋಷ(ನಾ). ಸಿಡಿಲಿನ ಜೋರಾದ ಶಬ್ದ ,--ಆರ್ಭಟ : "'ಸಣಲ | | ವಜ್ರಮುಷ್ಟಿ (ನಾ). ೧. ಬಿಗಿಯಾದ ಹಿಡಿ ; ಬಲವಾದ ಮುಷ್ಟಿ. ೨. ಒಂದು 
ಧ್ವನಿ (ವಜ್ರನಿರ್ಫೋಷಃ) ಸ್ಫೂರ್ಜಥುವೆಂಬುದು'" (ಹಲಾಯು. ೧೧-೩). (ಸಂ.] | ಬಗೆಯ ಆಯುಧ : ವಜ್ರಮುಷ್ಟಿಯ ಪೊಯ್ಲೊಳಂ ಬಾಣ ಕೋಳೊಳಮುಚ್ಚಳಿಸಿದ 

ವಜ್ರನೀಲಿ (ನಾ). ಒಂದು ಬಗೆಯ ಔಷಧೀಸಸ್ಕ್ಯ : ಚಜ್ರನೀಲಿಯ ae ಕಪಾಲದೋಡುಗಳಂ ಗಂಗೆಗಟ್ಟುತ್ತುಂ, ಮುಸುಂಡಿ ಬಿಂಡಿವಾಳ ವಜ್ರಮುಷ್ಟಿ ಮುದ್ಗರ 
ತಿಗುಡನು, ಚಿಲ್ಲದ ಬೀಜ ೧೦ನು ಸಹ ಹಾಲು ಶರ್ಕರೆಯಲ್ಲಿ ಬೆರಸಿ. ಕೊಡಲು ಆ ದಿನಕ್ಕೆ | 15|  ತಕ್ರಪರಶುತೋಮರ ಪಾಶಾಂಕುಶಾದಿ ಶಸ್ತ್ರಾಸ್ತ್ರಂಗಳೊಳೆಚ್ಚುಮಿಟ್ಟುಮಿಟ್‌ದುಂ ಪೊಯ್ದು 

" ಬಹುಮೂತ್ರ ಮಾಣುವುದು (ಸಠವ್ಕೆ ೩೮೫). [ಸಂ. ಸಜ್ರನೀಲೀ) . ಶಾದುವಾಗಳ್‌ (ಪಂರಾಮೂ. ೧೩-೭೬ ವ); ಬರಿಕೈೆಯ ಲೌಡಿಯ ವಜ್ರಮುಖ್ಟಗಳ 

ವಜ್ರಪಂಜರ (ನಾ). ೧. (ಪಶು,ಪಕ್ಷಿ ಮುಂತಾದುವುಗಳನ್ನಿಡುವ) ಬಹಳ | ನಾಳಿವಿಲುಗಳ ರಾಯಜೋಧರ ಮೇಳವಣಿಗಳ ಚಿತ್ರಗತಿ ಶುಂಡಾಲವನು ನೋಡಿದರು 
ದೃಢವಾದ ಗೂಡು ;ಗಟ್ಟಿಯಾದ ಪಂಜರ : ನೆಲಸಿರ್ದ ವಜ್ರಸಂಜರಮಳಜುವಿನಂ ಗಜಸೇನಾಸಮುದ್ರದಲಿ (ಕುವ್ಮಾಉ. ೧೧-೧೯). ೩. ವಜ್ರಾಯುಧವನ್ನು ಧರಿಸಿದವನು ; 
ಪಾಯ್ದ ಗಂಧುರಾರಾತಿಯನುಜ್ಬಳತನುವನಭ್ರಪಥದತ್ತ ಲಂಥಿಸಲ್ಮಿರ್ದುದಂ ಚಮೂಪತಿ | ಇಂದ್ರ. ೪. (ಆಲಂ) ಬಿಡಿಸಿಕೊಳ್ಳಲಾರದಂತಹ ಬಲವಾದ ಹಿಡಿತ ,- 
ಕಂಡಂ (ಆದ. ೧೬-೪೫). ೨. (ಆಲಂ) ಬಲವಾದ ರಕ್ಷಣೆ , ದೃಢವಾದ |»! ಅಂಕೆ : ಗೊತ್ತಿಲ್ಲದೆ ಸಾವಿನೆಡೆಗೆ ಅವರು ಜಾರಿದ್ದರು. ಅದರ ವಜ್ರಮುಷ್ಟಿಯಲ್ಲಿ 


ಆಶ್ರಯ ; ಭದ್ರವಾದ ನೆಲೆ : ಅಂಜಿದರಂ ನಿಜಬಾಹುವಜ್ರಪಂಜರದೊಳಗಿಟ್ಟು ಕಾವ ಸಿಕ್ಕಿದ್ದರು. (ಸಮಜೀ ೬೩೯). ೫. ಬಲವಾದ ಕಟ್ಟುಪಾಡು ,-ನಿಯಮ ,- 
ಹರಿನನ್ಹನ೦ (ಹಣ 7೦ ೭೪-೧೫; 1112); ಅಂಜಿದರಾಗದು ಅಳುಕಿದರಾಗದು ನಿರ್ಬಂಧ : ನಾಟ್ಮನಿಬಂಧನೆಗಳ ವಜ್ರಮುಷ್ಟಿಯಿಂದ ತನ್ನ ಪ್ರತಿಭೆಯನ್ನು 
ವಜ್ರಪಂಜರದೊಳಗಿದ್ದರಾಗದು ತಪ್ಪದುವೋ ಲಲಾಟಲಿಖಿತ (ಬಸವ. ೬೮೭). [ಸಂ.) ಬಿಡಿಸಿಕೊಳ್ಳಲು ಅವನಿಗೆ ಸಾಧ್ಯವಾಗಲಿಲ್ಲ (ಕಾವ್ಶಸ. ೨೧). |ಸಂ.1 


, ವಜ್ರಪಾತ (ನಾ). ಸಿಡಿಲಿನ ಹೊಡೆತ ,--ಪೆಟ್ಟು : ಆ ಭಜ್ರಪಾತದಿಂ| |ವಜ್ರಯೋಗ (ನಾ). [ಜೋತಿ] ಲಗ್ನ ಮತ್ತು ಸಪ್ರಮಸ್ಥಾನಗಳಲ್ಲಿ 
ಮೇಲೆವೇಟ್ದಪೆನಅಸಿದು. ಪೇಟಲುಂ ಕೇಳಲುಮಿನ್ನಾವಂಗಮೆನಲ್ಮಾಶ್ಚರ್ಯಾ |25, ಶುಭಗ್ರಹಗಳೂ, ಚತುರ್ಥ ಮತ್ತು ದಶಮಸ್ಥಾನಗಳಲ್ಲಿ ಪಾಪಗ್ರಹಗಳೂ 


ವಹಮೊಂದಾದುದಾಗಳದನುಸಿರ್ದಪ್ಪೆಂ (ಕಾಡಂವೂ. ೯೩೪); ವತಪುರುಷಾಕಾರಂ | ; ಇರುವ ಯೋಗ : ಉದಯದೊಳಸ್ತದೊಳ್‌ ನಿಲೆ ಶುಭಗ್ರಹಮುಗ್ರಗಣಂ 

ಭಾಗ್ಕಾನರ್ಥವಜ್ರಪಾತಸಂತಪ್ಮಮಾನಮಾನಸನುಂ . . . ಆಗಿ (ಚಂದ್ರಪು. ೫-೯ ವ). | ಚತುರ್ಥಕರ್ಮದೊಳಿರೆ ವಜ್ರಯೋಗಮದು (ಜಾತತ ೧೩-೬); ವಜ್ರಯೋಗಕ್ಕೆ ತನೂ ೬ 
(ಸಂ. 2 ಗಳಿಗೆ ಮೇಲೆ ತ್ಕಾಜ್ಮಾ (ಭಾಸ್ಕರ. ೭೦-೪). |ಸಂ.) 

ವಜ್ರಪುಪ್ಪ (ನಾ). ಎಳ್ಳುಹೂವು ; ತಿಲಪುಷ್ಪ : ""ವಜ್ರಪುಷ್ಪಂ, ತಿಲಸ್ಮಯತ್ಪುಪ್ಪಂ - | | ವಜ್ರಲೇಪ (ನಾ). ಗಟ್ಟಿಯಾಗಿ ಅಂಟಿಕೊಳ್ಳುವ ಲೇಪನದ್ರವ್ಯ : ಉರದಿಂ 


ಎಳ್ಳುಹೂವಿನ ಹೆಸರು'' (ಸಿದ್ದಾಂತಿ.೧೨೯). ([ಸಂ.] 30| ಪೆರ್ಮೊಲೆ ಬೆಂಗೆ ಮೂಡೆ ಬೆಮರಂಬುಂ ವಜ್ರಲೇಪಂಬೊಲಾಗಿರೆ ಕೀಲ್ಲೊಟ್ಟಿ 
ವಜ್ರಬಯಿಸಣಿಗೆ, ವಜ್ರಬೈಸಣಿಗೆ, ವಜ್ರಬೈಸನಿಗೆ, ವಜ್ರಭಸಣಿಗೆ, ವಬವೈಸಣಿಗೆ | ಬೆಡಂಗನೀಯೆ ಪುಳಕಂ ತೋಳ್‌ ತಳ್ತು ಗಂಟಿಕ್ಕಿದಂತಿರೆ (ಜಗವ. ೧೧-೬೦); ಪಾಪ 
(ನಾ). (?); ೫ ನಖರರು ಅಂದರೆ ವರ್ತಕರು ಸೇರುವ ಸಭೆಗೆ ಅಥವಾ ಹೋಯಿತು ಎಂದು ಸೋಮಾನಗಳನೇಟ್‌ ಕೋಪಕರ್ಮಗಳ ಬಿಡದಿರೆ ಅದು 
ಅಂತಹ ಸಭೆಯಲ್ಲಿ ಹಿರಿಯರಾದವರು ಅಲಂಕರಿಸುತ್ತಿದ್ದ ಪೀಠಕ್ಕೆ ಈ | ವಜ್ರಲೇಪದಂತಿಹುದು (ಸರ್ವಜ್ಮ. ೯೩೧). (ಸಂ. 
ಹೆಸರಿರಬಹುದು ಅಥವಾ ಅಂತಹ ಸಭೆಯ ಗೌರವವನ್ನು ಸೂಚಿಸುವ | | ವಜ್ರವಹ್ಲಿ (ನಾ). ಸಿಡಿಲಿನಿಂದುಂಟಾಗುವ ಬೆಂಕಿ : ಮೇರುಗಿರಿಯಂ ಮರಳೊತ್ತುವ 
ಸಾಧನವಿಶೇಷವಾಗಿರಲೂಬಹುದು : ಹರಿಹರದಲು ವಜ್ರಬಯಿಸಣಿಗೆಯಾಗಿ | ವಜ್ರವಹ್ನಿಯಂ ತಳದೊಳಗಿರ್ದಿಲಾಗೆ ಪೊಸೆದಿಕ್ಕುವ ಸಿಂಗದ ಕೇಸರಂಗಳಂ ಸೆಳೆವಳವಂ 
ಕುಳ್ಳಿರ್ದ ಮಹದೇವರಾಯ ಲಕ್ಷ್ಮೀನಾರಾಯಣ ದೇವರಿಗೆ ಕೊಟ್ಟಿ ಆಂ ಬಾಯದ | ಸಮಂತು ತಳೆದಂ ರಣದೋಹಳನಾ ಕುಮಾರಕಂ (ಚಂದ್ರಪು ೬-೨೮). [ಸಂ.) 
ಕ್ರಮವೆಂತೆಂದಡೆ (ಎಕ. ॥ ದಾವಣ. ೫೯-೭೯: 1260). ವಜ್ರಬೈಸಣಿಗೆ ವಜ್ರವಿಡಿ (ನಾ). ಬಲವಾದ ಹಿಡಿತ ; ಬಿಗಿಯಾದ ಪಟ್ಟು : "ವಜ್ರವಿಡಿವಿಡಿ' 
ವಜ್ರಬೈೆಸಣಿಗಿ(ಗೆ)ಯೌಗಿ ಕುಳ್ಳಿರ್ದು ತಂಮ ಸಮಯಾಚಾರದ ಹಾ ಪರಾ. (ವಜ್ರ * ಪಿಡಿ] 
ರಾಯಶ್ರೇಷ್ಮಿಯಪ್ಪ ಚಾಮುಂಡರಾಜ ಮಾಡಿಸಿದ ತ್ರಿಕೂಟ [ಪ್ರಾಸಾದಕಿ್ಕೆ ಜೆ ಕ್‌ (ಕ್ರಿ). ಬಲವಾದ ಹಿಡಿತವನ್ನು ಹಿಡಿ ; ಬಿಗಿಯಾದ ಪಟ್ಟನ್ನು 
(ಎಇ. ೫1%, ೨೫-೬೨; 1245). ವಜ್ರಬೈಸನಿಗೆ : ವುಹಾವಣ್ಣ ವೃವಹಾರಿಯ ವಜ್ರವೈಸನಿಗೆ ! ಹಿಡಿ : ಒಂದೆಡೆಯೊಳ್‌ ಹಿಂಡನಗಲ್ಲು ಗಂಡುಗೆದಜ್‌ ವಜ್ರವಿಡಿ(ವಿ]ಡಿದು ಬಿಗಿಬಿಗಿದು 
. ಇತ್ಮಾದಿ ರಾಜಲಾಂಛನಗಳು . . . ಶೋಯಿಸುತ್ತಿದ್ದವು (ರೂಲೇಖಾ. ೨೪೬). ಬಳೆದ ದೇಹಂಗೊಂಡಷ್ಟಾಂಗಪುಷ್ಟವಾಗಿ . . . ಕೈಪಟ್‌ದ ದಂತಿ ಕಾಡೊಳ್‌ ಪೊಕ್ಕಂತೆ 
ವಜ್ರಭಸಣಿಗೆ : ಆ ನಾಡಪ್ರಭು ವಿನಾಯಕದೇವರಲಿ ವಜಭಸಣಿಗೆಯನಿಕ್ಕಿ ಎಲೆಯ-ಇರ | ಹೆಜಿಮೆಟ್ಟಿ ನಡೆನಡೆದು (ನಂಬರ. ೧೮-೧೦). (ವಜ್ರವಿಡಿ * ಪಿಡಿ] 
ಪೋಚಸೆಟ್ಟಿಯರ ಚಲುವಾಡಿ ಮಲಿಸೆಟಿಗೆ ಕೊಟ್ಟ ತೇಜ (ಮೈಆಲ ೧ ೧. ೧೧೬-೦೩). pi ವಜ್ರವೈಸಣಿಗೆ “ವಜ್ರಬಯಿಸಣಿಗೆ' ನೋ. 
ಇಲ್ಲಿ ಬಂದಿರುವ "ವಜಭಸಣಿಗೆ' ಎಂಬುದು "ವೆಜ್ರಭಸಣಿಗೆ'ಯ ಅಪಲಬತ. | | ವಜ್ರಹತಿ (ನಾ). ವಜ್ರಾಯುಧದ ಹೊಡೆತ ,-ಪೆಟ್ಟು : ನಿಷ್ಠುರತೆಗಲ್ಲದೆ 
ವಜ್ರವೈಸಣಿಗೆ : ಶ್ರೀವಿರೂಪಾಕ್ಷದೇವರ ದಿವೃಶ್ರೀಟಾದವದ್ಧದ ಸನ್ನಿಧಿಯಲಿ las! ಮನವನೀಯದು ಮಹಿಯ ಮೂಢಜನ . . . ವಜ್ರಹತಿಗಬ್ಬರಿಸಿದಲ್ಲದೆ 
ವಜ್ರವೈಸಣಿಗೆಯನಿಕ್ಕೆ ಕುಳ್ಳಿರ್ದ (ಎ4. ೪, ಚೀಲೂರು 29-೬೮-3). [ದಜ್ರ * ಬಯಿಸಣಿಗ) | | ಗಿರಿಗಳೊಡೆಯವು (ಕುವ್ಮಾಉ. ೯-೪೫). |ಸಂ.] 


ವಜ್ರಪರೀತಕೀಲೇಹ್ಯ 


ಷಜ್ರಹರೀತಕೀತೇಹ್ಯ (ನಾ). (ಅಳಿಲೆಕಾಯಿಯನ್ನು ಸೇರಿಸಿಡಯಾರಿಸುವ) 
ಒಂಪು ಬಗೆಯ ಲೇಹ್ಮ : ವಜ್ರಹರೀತಕೀಲೇಹ್ಮ - ಚಿತ್ರಮೂಲದ ಸೊಪ್ಪಿನ ರಸ 
೮ ಹಲ, ಗಂಟುಭಾರಂಗಿ, ಬಜೆ, ಶುಂಠಿ . . . ಇವನ್ನೆಲ್ಲ ಕಷಾಯವ ಮಾಡಿಸಿ 
ಲೇಹ್ಮಪಾಕದಲ್ಲಿಳುಓ “ತ್ರಾಣವರಿತು ದಿನಂಪ್ರತಿಯೂ ಪ್ರಾತಃಕಾಲದಲ್ಲಿ ಸೇವಿಸೆ ಗ್ರಹಣಿ, 
ಅಗ್ನಿಮಾಂದ್ಕ, ಆಮಶೂಲೆ, ಗುಲ್ಮಶೂಲೆ, ಮಹೋದರ, ಗೆಂಡೆ ಇವೆಲ್ಲ ಪರಿಹರಮಕ್ಕುಂ 
(ಸಕವ್ಕೆ. ೩೪೧). ([ಸಂ.] 

ವಜ್ರಹಸ್ತ (ನಾ). ೧. ಬಲಿಷ್ಠವಾದ ಕ್ಕೆ : ಅರ್ಜುನನ ಮುಖವನ್ನು ಇಂದ್ರಮ 
ಪ್ರೇಮದಿಂದ ತನ್ನ ಪುಣ್ಮಗಂಧವುಳ್ಳ ಕೈಯಿಂದ ತಡವುತ್ತ . . . ಅವನ ತೋಳುಗಳನ್ನು 
ತನ್ನ ವಜ್ರಹಸ್ತದಿಂದ ಮತ್ತೆ ಮತ್ತೆ ತಟ್ಟುತ್ತ. . . ನೋಡಿ ಸಂತೋಷಿಸುತ್ತ ಇದ್ದನು 
(ವಚಭಾ. ೧೨೭). ೨. ವಜ್ರಾಯುಧವನ್ನು ಧರಿಸಿದವನು ; ಇಂದ್ರ. (ಸಂ.] 

ವಜ್ರಹಳಿ (ನಾ). (ಕುದುರೆಯ ಗೊರಸಿಗೆ ಹಾಕುವ) ಗಟ್ಟಿಯಾದ ಲೋಹದ 
ಸಾಧನ ,- ಲಾಳ : ಹೊಸ ವಜ್ರಹಳಿವೆತ್ತ ರಥವಾಜಿನಿಚಯ . . . ಸಂದಳಿಸಿತು 
ಖಳರಾಯನೊಡನೆ (ಮೋಹತ. ೪೦-೬). (ವಜ್ರ * ಹಳ್ಳಿ (< ಪಟ್ಸ್‌)] 

ವಜ್ರಾಂಗ (ನಾ). ೧. ಗಟ್ಟಿಯಾದ ದೇಹ ; ದೃಢವಾದ ಶರೀರ. ೨. ದೃಢವಾದ 
ಶರೀರವುಳ್ಳವನು : ಇದು ಚಿತ್ರಂ ವಚ್ರಾಂಗಂಗೆ ದೃಢೀಕೃತಮಾ ದ್ರವಪ್ರಭಾವಂ 
ನಿಸ್ನೇಹದವಂಗೆ ಭುವನಭವನಪ್ರದೀಪಕತೆ ನಿನಗೆ ಜಿನ ಜಗತ್ವಯಮಿತ್ರಾ 
(ಚಂದ್ರಪು ೭-೧೨). ೩. ಹಾವು ; ಸರ್ಪ. (ಸಂ.| 

ಮಜ್ರಾಂಗಿ (ನಾ). ೧. ದೃಢವಾದ ದೇಹವುಳ್ಳವನು. ೨. ೬ ವಜ್ರಕವಚ ೨: 
ವಿವಿಧವಜ್ರಾಂಗಿಗಳ ಸೀಸಕ ಕವಚಗಳ ತೊಟ್ಟತುಳಬಲರೇಟ್‌ದರು ತೇಜಿಗಳ 
(ಕುವ್ಮಾಭೀ ೪-೫೦); ಬಿಗಿದ ವಚ್ರಾಂಗಿ ಬತ್ತಳಿಕೆಯಿಂ ಇರದುಳಿದ ಸದಳಿಗರ 
ಸಾಧನಸಮಗ್ರಮುಂ . . . ಪರಿಶೋಭೆವಿಡಿದು ರಂಜಿಸುತಿರ್ದುದು (ಚಿಬಪು ೪೧-೫೭). 

(ಸಂ. ವಜ್ರಾಂಗಿನ್‌। 

ವಜ್ರಾಂಗ್ಮಿ (ನಾ) ಒಂದು ಬಗೆಯ ವನಸ್ಪತಿ : ""ಕಂಜು; ಪಾರಾವಾರಃ - ಈ 
ಎರಡು ವಜ್ರಾಂಗಿ'' (ನಾಚಿರಾ. ೧೩೪). ([ಸಂ.ವಜ್ರಾಂಗೀ। 

ವಜ್ರಾಕರ (ನಾ). ವಜ್ರದ ಗಣಿ : ಆ ವಾಹಿನೀವ್ಮೂಹಂ . . . ವಜ್ರಾಕರದಂತ 
ನೇಕಪವಿತತಿವಿಳಸಿತಮುಂ ಲಂಕಾಧಿಪತಿಯಂತತಿಪ್ರಬಲಬಾಹಾವಳೀವಳಯಿತಮುಂ 
೬ ೬.೬ ಎನಿಸಿ (ಚಂದ್ರಪು. ೧೦-೩೦ ವ). (ಸೂ. 

ವಜ್ರಾಗ್ನಿ (ನಾ). ವಜ್ರವಹ್ನಿ : ಗಿರಿದುರ್ಗಕ್ಕುಗ್ರವಜ್ರಾಗ್ನಿ ಕಾನನದುರ್ಗಕ್ಕೆ 
ಮಹಾದವಾಗ್ನಿ . . . ಎನೆ ತನ್ನುದ್ಮತ್ತ್ರತಾಪಾಗ್ನಿ ನೀಲ್ಲ್‌ನಸುಂ ಪರ್ವಿ ವಿಗುರ್ವಿಸಲ್‌ 
ನೃಪಸುತಂ ವಿಕ್ರಾಂತಮಂ ತೋಟ್‌ದಂ (ಪುಷ್ಟಪು ೫ ೫೦). |ಸಂ.1 

ವಜ್ರಾಘಾತ (ನಾ). ೧. ಸಿಡಿಲಿನ ಹೊಡೆತ, - ಪೆಟ್ಟು. ೨. (ಆಲಂ) ಆಕಸ್ಮಿಕ 
ಘಟನೆಯಿಂದ ಉಂಟಾಗುವ ಆಘಾತ : ಭಗತ್‌ಸಿಂಗ್‌ನ ರಕ್ಷಣೆಯ ಯೋಜನೆಗೆ 
ವಜ್ರಾಘಾತವಾದಂತಾಯಿತು («ಅತ್ಮಾರ್ಪ. ೧೪೫); ಈ ಸುದ್ದಿಯನ್ನು ಕೇಳಿ ಅವನ 
ಬಾಲಹೃದಯದ ಮೇಲೆ ವಜ್ರಾಘಾತವೇ ಆದಂತಾಯಿತು (ರಂಗರೋ ೧೯೧). |ಂ.] 

ವಜ್ರಾಬಿಘಾತ (ನಾ). ೧ ಎ ವಚ್ರಾಘಾತ ೧. ೨. ಷ ವಚ್ರಾಘಾತ ೨: 
ವಜ್ರಾಭಿಘಾತಾಭೀಳನಿಷ್ಠುರರೊದಗಿದರು ಕೌರವವೃಕೋದರರು (ಕುವ್ಮಾಗ. ೭-೧). [ಸಂ.] 

ವಜ್ರಾಯುಧ (ನಾ). ೧. ದೃಢವಾದ ಆಯುಧ, -ಶಸ್ತ್ರ. ೨. ಇಂದ್ರನ 
ಆಯುಧ ; ಕುಲಿಶ : ಮಜ್‌ದು ವಜ್ರಾಯುಧದ ಕೊನೆಯಲಿ ತುಜುಗಿಯ್ಕೆರಾವತದ 
ಮೇಲಕೆ ತೆಅನಜ್‌ಯದಲೆ ಕೊಂಡು ಕುಂಭಸ್ಥ್ಮಳಕೆ ಹಾಕಿದನು (ಸಂಭವ. ೫-೬೫); ಅವನು 
ಯಢೇಚ್ಛವಾಗಿ ಸೋಮಪಾನ ಮಾಡಿ, ತನಗಾಗಿಯೇ ತೃಷ್ಟೃವು ತಯಾರಿಸಿದ 
ವಜ್ರಾಯುಧವನ್ನು ಬೀಸುತ್ತಾ . . . ಯುದ್ಧಕ್ಕೆ ಹೊರಟು (ಭಾರದ. ೨೧). ೩. ಇಂದ್ರ ; 
ದೇವೇಂದ್ರ. |ಸಂ.1 

ವಜ್ರಾವಲಂಬಿ (ನಾ). ೧. ವಚ್ರಾಯುಧಧಾರಿಯಾದ ಇಂದ್ರ. ೨. ವಜ್ರವೆಂಬ 
ರತ್ನಗಳನ್ನು ಹೊಂದಿರುವುದು. ೧,೨: ಆ ಮಹಾರ್ಣವಂ . . . ವಜ್ರಾವಲಂ 
[ಪಾಠಾಂ. ಳ0]ಬಿಯಾಗಿಯುಂ ಕುಲಶೈಲಪಾನಸ್ಪಭಾವಯುಕ್ತಮುಂ . . . ಎನಿಸಿದುದು 

(ಸಂ. ವಜ್ರಾವಲಂಬಿನ್‌] 


(ಜಗವಿ. ೧-೪೪ ವ). 


೭೭೬೪ 


10 


25 


35 


45 


ವ ಪ್ರೀಳಿ 


ವಚ್ರಾಸನ (ನಾ).೧. ರತ್ನಖಚಿತವಾದ ಪೀಠ. ೨, (ಯೋಗ) ಒಂದು ಬಗೆಯ 
ಆಸನ : ನಾವು ನಮ್ಮ ಎಡದ ಓಂಬಡುವನ್ನು ವೃಷಣ ಗುದಗಳ ಮಧ್ಯದಲ್ಲಿರುವ 
ಆಧಾರಚಕ್ರದಲ್ಲಿಯ ಸುಷುಮ್ನೆಗೆ ಒತ್ತಬೇಕು. .. ಈ ಕವಿಗಳು ಎಡದ ಹಿಂಬಡವನ್ನು 
ಒತ್ತಲು ಹೇಳಿರುವರು. ಅದರೆ ಚ್ಞಾನೇಶ್ವರರು ಬಲದ ಹಿಂಬಡವನ್ನು ಒತ್ತಲು 
ಹೇಳಿರುವರು, ಅದನ್ನವರು ವಚ್ರಾಸನವೆಂದು ಕರೆದಿರುವರು (ಪರಪ. ೯೫). ೩.[ವಾಸ್ತು] 
ದೇಹದ ಮತ್ತು ಅಡ್ಡಹಾಯಿಸಿದ ಪಾದಗಳ ಮಧ್ಯದ ಕುಳಿಯಲ್ಲಿ ಕೈಗಳನ್ನು 
ಮೇಲ್ಮುಖವಾಗಿ ಇರಿಸಿ ಕುಳ್ಳಿರಿಸಿದ ಆಕೃತಿಯ ಭಂಗಿ : “ವಜ್ರಾಸನಸ್ಥ' 
ಪರಾ. ([ಸಂ.1 K 

ವಜ್ರಾಸನಸ್ಥ (ನಾ). ೧. ವಜ್ರಾಸನವನ್ನು ಹಾಕಿ ಕುಳಿತುಕೊಂಡ ವ್ಯಕ್ತಿ. 
೨. ವಜ್ರಾಸನದ ಭಂಗಿಯಲ್ಲಿ ಆಸೀನಗೊಂಡ ಮೂರ್ತಿ, ವಿಗ್ರಹ :ಎಲ್ಲರೂ 
""ವಜ್ರಾಸನಸ್ಸ'' ರಾದರೂ, ಅವರವರ ಭಂಗಿಗಳು ಮಾತ್ರ ಬೇರೆ ಬೇರೆಯಾಗಿರುತ್ತವೆ 
(ಭಾರದ. ೫೧೪). (|[ಸಂ.1 ಕ 

ವಚ್ರಾಸ್ತ್ರ (ನಾ). ೧. ಇಂದ್ರನ ಆಯುಧ; ವಜ್ರಾಯುಧ; ಕುಲಿಶ. 
೨. ಇಂದ್ರನ ವಜ್ರಾಯುಧದ ಶಕ್ತಿಯುಳ್ಳ ಒಂದು ಬಗೆಯ ಮಂತ್ರಾಸ್ತ್ರ ; 
ಐಂದ್ರಶರ : ಪರ್ಬತಕೆ ವಜ್ರಾಸ್ತ್ರ ತಿಮಿರದ ಹಬ್ಬುಗೆಗೆ ರವಿಬಾಣ ಹಾವುಗಳೊಬ್ಬುಳಿಗೆ 
ಗರುಡಾಸ್ತ್ರವನು ಗಂಧರ್ವಪತಿಯೆಚ್ಚ (ಕುವ್ಮಾಅ. ೧೯-೩೫); ಅರ್ಜುನನು . . . 
ವಚ್ರಾಸ್ತ್ರದಿಂದ ಸಂಶಪ್ತಕರ ಸೇನೆಯನ್ನೆಲ್ಲಾ ಪುಡಿಗುಟ್ಟೆ ಭೀಮಸೇನನ ಸಹಾಯಕ್ಕೆ 
ಬಂದನು (ವಚಭಾ. ೨೮೨). (%ಂ.] 

ವಜ್ರಾಸ್ದಿ (ನಾ). ದೃಢವಾದ ಮೂಳೆ ; ಬಲಿಷ್ಠವಾದ ಎಲುಬು : ದಧೀಚಿ 
. « ೬ ತಪವಿರಲ್ಪಗೆವನಿತಕೆಯ್ತಂದು ಶಿವನೆಂದನೆಲೆ ಮುನಿಪ ನಿನ್ನಿಷ್ಟವಾವುದೆನೆ 
ದೇವ ದುಷ್ಟನ ಜಯಿಸಲು ಅವಯವದೊಳೆನಗೆ ವಜ್ರಾಸ್ತಿಯಂ ಪಾಲಿಸೆನೆ 
(ವೀಶೈವು. ೨-೧೩ ೨೪). 1೫೨.) 

ವಜ್ರಿ (ನಾ). ೧ ವಚ್ರಾಯುಧವನ್ನು ಧರಿಸಿದವನು ; ದೇವೇಂದ್ರ : ವಜ್ರ 
ವಜ್ರಕವಚಕ್ಕೆ ನಿಜೋಜ್ವಳಕುಂಡಳಕ್ಕೆ ಕೆಯ್ಮಾಂತೊಡೆ . . . ಕೊಟ್ಟಂ (ಪಂಪಭಾ. ೯-೬೨); 
ಆಯ್ತು ವಜ್ರಿಗಾಸನಕಂಪಂ (ವಷ್ಠಪು. [ಜೈನ] ಹದಿನಾರನೆಯ 
ತೀರ್ಥಂಕರನಾದ ಶಾಂತೀಶ್ವರನ ಒಂದು ಹೆಸರು : ನೆಟೌದೈಶ್ವರ್ಯದ ಮೇಗೆ 
ವಜ್ರಿ ಬೆಸದಾಳಂತಾಗಿಯುಂ ಕಲ್ಪಮಂ ನೆಆ್‌ಯಭ್ಮಂತರಸಿದ್ದಿಯಂ ಪಡೆಯಂ 
(ತಾಂಶಿಪು ೧೧-೪೫ ವ). ೩. [ಬೌದ್ಧ] ವಜ್ರಯಾ ವೆಂಬ ಪಂಥದ ಒಬ್ಬ 
ದೇವತೆ : ಇಲ್ಲಿ ಬರುವ "ವಚ್ರಿ' ಅಥವಾ 'ವಜ್ರಾ' ಬೌದ್ಧಧರ್ಮದ ವಜ್ರಯಾನದ 
ಆರಾಧ್ಯ ದೇವತೆಗಳಲ್ಲೊಬ್ಬಳು (ಕಶಾಅ. ೧೧೭). ಸಂ. ವಜ್ರಿನ್‌) 

ವಜ್ರ (ನಾ). ಒಂದು ಬಗೆಯ ವನಸ್ಪತಿ ; ಮೊಂಡಗಳ್ಳಿ : ""ಮಹಾತರು 
ವಜ್ರಿಯೆಂದೊಡೆಲೆಗಳ್ಳಿಯಕ್ಕು'' (ಮಂಗರಾ. ೪೧-೩೪); ""ಗೋಧೂಮಃ - ಗೋಧಿ, ವಜ್ರಿ, 
ಕ್ಷಾರ'' (ಓಷಧಿ. ೫೦). [ಸಂ. ವಚ್ರೀ] 

ವಜ್ರೆ (ನಾ).೧. ಒಂದು ಬಗೆಯ ಸಸ್ಕ ; ಕಳ್ಳಿಗಿಡ. ೨. ಒಂದು ಬಗೆಯ ಸಸ್ಕ ; 
ಅಮೃತಬಳ್ಳಿ. ೩. ಎಳ್ಳಿನ ಗಿಡದ ಹೂವು.೪. ಹದಮಾಡಿದ ಕಬ್ಬಿಣ ;ಉಕ್ಕು. 


೯-೫೦). ವಿ. 


೫. ನೇಗಿಲಿನ ತುದಿಗೆ ಸೇರಿಸುವ ಉಕ್ಕಿನ ಮೂತಿ ನಿಷಧದ 
ವಿದೇಹದ ಜಿತ್ತೆ£ತ್ಮೆ3ಯ ವಚ್ರೆಯ ಮೊಲೆಯ ಕೆಚ್ಚಲ . . . ಕೂಟದಂತೆ 


ಮಹಾಪುರುಷರ ಸಮ್ಮಕ್ತ್ವದೊಳಾದ ಕೂಟಮುಮತಿಶಯಮೆಂದುಂಡುರುಳಿ ಭಟ್ಟಾರಕರ 
ಸಮ್ಮಕ್ತ್ವಕ್ಕೆ ಮೆಚ್ಚಿ (ಧರ್ಮಾಮೃ. ೫-೧೯೯). (ಸಂ. 

ವಜ್ರೋತ್ಸವ (ನಾ). ನ ವಜ್ರಮಹೋತ್ಸವ 
ರಜತೋತ್ಸವ, ಸುವರ್ಣೋತ್ಸವ, ವಜ್ರೋತ್ಸವ, ಶತಮಾನೋತ್ಸವ ಮುಂತಾದ 
ಸ್ಮಾರಕಗಳನ್ನು ಆಚರಿಸುವುದು (ಶಿಕ್ಷದ. ೩೨೦). [ಸಂ.1 

ವಜ್ರೋಳಿ (ನಾ).[ಯೋಗ] ಶರೀರವನ್ನು ದೃಢವಾಗಿಯೂ ಅಭೇದ್ಯವಾಗಿಯೂ 
ಮಾಡುವ ಒಂದು ಬಗೆಯ ಸಿದ್ದಿ: ಈ ಪ್ರಕ್ರಿಯೆಗಳಿಂದ ವಜ್ರೋಳಿಯೆಂಬ ಸಿದ್ಧಿಯು 
ಖ್ರಾಪ್ತವಾಗುತ್ತದೆ. ವಜ್ರೋಳಿಯಿಂದ ಶರೀರವು ವಜ್ರದಂತೆ ಅಚ್ಚೇದ್ಮ ಮತ್ತು ಅಭೇದ 
ವಾಗುವುದು (ಕರ್ನಾಸಂ. ೧೨೪). (ಸಂ. ವಜ್ರೋಲೀ ನ ಬಂದು ಬಗೆಯ ಅಂಗುಲಿ ವಿನ್ಮಾಸ) 


ವಜ್ರಾ। 
ಶಾಲೆಯ ವಾರ್ಹಿಕೋತ್ಸವ, 


ವಜ್ಜಿಲ 


ವಜ್ವಿಟ "ವಜ್ಜಟ' ನೋ. 

ವಟ (ನಾ). (ವಿಶೇಷವಾಗಿ ಕಪ್ಪೆಯ ಧ್ವನಿಗೆ ಅನ್ವಯಿಸುವ ಮತ್ತು 
ಅಸ್ಫುಟವಾಗಿ, ಅರ್ಥರಹಿತವಾಗಿ ಶೀಘ್ರವಾಗಿ ತನಗೆ ತಾನೆ ಮಾತನಾಡು 
ವುದನ್ನು ಸೂಚಿಸುವ) ಒಂದು ಅನುಕರಣ ಶಬ್ದ : "ವಟಗುಟ್ಟು' ಪರಾ. 

ವಟವಟ (ದ್ವಿರುಕ್ತಿ): ಕಪ್ಪೆಗಳ ವಟವಟಧ್ವನಿಯನ್ನು ಕೇಳಿದಾಗ ನೆಕ್ಣುದೋವನಿಗೆ 

೬ « ಎ ಸಂಗೀತದ ನೆನಪಾಯಿತು (ಪುನರು. ೨೬೭); ನಿನ್ನ ವಟವಟ ಮಾತು ನಿಲ್ಲಿಸಮ್ಮಾ 
(ಮೂರುದಾ. ೪೭). 

ವಟ್ಮ "ವಟ್ಟ'ನೋ. 

ವಟ್ಕ (ನಾ). ೧. ಒಂದು ಬಗೆಯ ಮರ ; ಆಲ : ಹಿಮವದ್ಗಿರೀಂದ್ರ 
ತಟನಿಕಟವರ್ತಿಗಳಪ್ಪಗಸ್ತ, ವಟಮುಂ ವಸಿಷ್ಠಪರ್ವತಂಗಳೆಂಬ ತೀರ್ಥಂಗಳೊಳೋಲಾ 
ಡುತ್ತುಂ . . . ಮೂಡಣದೆಸೆಗೆ ವಂದು (ಪಂಪಭಾ. ೪-೧೮ ವ); ಮಹಾಟವಿಯ 
ವಟವರಶಿರಾಗ್ರದೊಳಿರೆ ಜಟಾಯು ನೋಡಿದನ್‌ . . . ಮೂವರಂ ಮನುಜರಂ, 
ಪಂಚವಟ್ಮಭಿಮುಖಿಗಳಂ(ಶ್ರೀರಾಮಾ. ೧೪-೧). ೨. ಹುರಿ ; ಹಗ್ಗ : ""ಕೋಲುಕಣ್ಣಿಗಳು 
ವಟರಂ ವಟಮೆನಿಕ್ಕು'' (ಮಂಗರಾ. ೧೧೨-೫). ನ. ಚಿಕ್ಕಗುಳಿಗೆ ; ಸಣ್ಣಗೋಳ. 
೪. ಒಂದು ಬಗೆಯ ತಿನಿಸು ; ವಡೆ. ೫. ಕವಡೆ. ೬. ಸಮಾನತೆ ; ಸಾದೃಶ್ಯ. 
೭. ಗುಂಡಾಗಿರುವ ಆಕಾರ ; ವರ್ತುಲ. ಆ. ಕಾಮ ; ಮನ್ಮಥ. ೯. ಆನೆಯ 
ಮದಜಲ. ೧೦. ಎಂಜಲು ; ಉಚ್ಛಿಷ್ಟ : ""ಮದನಂ ತರು ಸರವಾನೆಯ ಮದ 
ಪುಚ್ಚಿಷ್ಟೈದು. ಶಬ್ದ ವಟಮಕ್ಕುಂ'' (ನಾನಾಕಂ. ೧೨೨); ""ಮದವೋಚ್ಛಿಷ್ಟಮದಂ 
ಕುಜಾತವಿವರಂ ನಾದಂ ವಟಾಖ್ಮಾನಮುಂ'' (ನಾನಾರ. ೯೬). |ಸಂ.1 

ವಟಕ (ನಾ). ೧. ಗುಳಿಗೆ ; ಮಾತ್ರೆ :ತಾಳೀಶವಟಕ -ತಾಳೀಸಪತ್ರೆ, ಮೆಣಸು, ಶುಂಠಿ, 
ಹಿಪ್ಪಲಿ, ತವಕ್ಷೀರ . . . ಪುಟಪಾಕಂಗೈದು ತಾರೆಕಾಯಷ್ಟು ವಟಕಂ ಮಾಡಿ ನಿತ್ಯವೂ 
ಒಂದು ವಟಕವಂ ಸೇವಿಸೆ . . . ದಾಹಜ್ವರ, ವಾಂತ್ಮಾತಿಸಾರ, ಮೂಲವ್ಯಾಧಿ, 
ಮೊದಲಾದುವೆಲ್ಲವೂ ಮಾಣ್ಣುಂ (ಸತವ. ೨೬೪); ಕವಳದ ಕಡ್ಡಿ ಶುಂಠಿ ಗಂಟುಭಾರಂಗೀ 
ಕಟುಕರೋಹಿಣಿ ಇವಂ ಚೂರ್ಣಿಸಿ ಹಳೆಬೆಲ್ಲ ಬೆರಸಿ ವಟಕವ ಮಾಡಿಕೊಡುವುದು 
(ದ್ರಾಕ್ನಾಚೂ. ೮:೩). ೨. ತುತ್ತು; ಕವಳ. ೩. ಒಂದು ಬಗೆಯ ತಿನಿಸು; ವಡೆ. 
೪. ಎಂಟು ಮಾಷಗಳ ಒಂದು ತೂಕ. (ಸಂ. 

ವಟಗುಟ್ಟು (ಕ್ರಿ). ವಟವಟ ಎಂದು ಶಬ್ದಮಾಡು ; ಅರ್ಥರಹಿತವಾಗಿ 
ಗೊಣಗುಟ್ಟು :' ಕುಳಿತ ಕಡೆಯಿಂದಲೇ ಮುದುಕಿ ವಟಗುಟ್ಟಿದಳು («ಕಲ್ಲಿಕಾ. ೭೭); 
ಅವನಿಗೆ ಬಾಯಿಮುಚ್ಚಿಕೊಂಡಿರಲು ಆಗದೆ ಕಪ್ಪೆಯಂತೆ ಏನೇನೋ ವಟಗುಟ್ಟುತ್ತಾ 
ನನ್ನನ್ನು ಹಾಸ್ಕಮಾಡುತ್ತಿದ್ದ (ಶಾಲೆವು. ೬). [ವಟ್ಮ 3 ಕುಟ್ಟು) 

ವಟಗುಡು (ಕ್ರಿ). ಎ ವಟಗುಟ್ಟು : ಅಲ್ಲಿಯೇ ಸುಖವಾಗಿ ಬಿದ್ದಿರಬಹುದೆಂದು 
ವಟಗುಡುತ್ತಿದ್ದಳು (ನಾಕಥೆ. ೪೫); ಅವರು ತೀರ ಹುಚ್ಚನಂತೆ . : . ಮೂರುದಿನ 
ವಟಗುಡುತ್ತ ಸುತ್ತಾಡಿದರು (ಸ್ಥತಿಚಿ ೬೨). (ವಟ 1 ಕುಡು (ಆ ಕೊಡು,)) 

ವಟಪೂರ್ಣಿಮೆ (ನಾ). ಜ್ಕೇಷ್ಠಮಾಸದ ಹುಣ್ಣಿಮೆ ; ೯ ಮುತ್ತೈದೆಯರು 
ಸಾವಿತ್ರೀದೇವಿಯನ್ನು ಕುರಿತು, ಆಲದ ಮರವನ್ನು ಪೂಜಿಸುವ 
ದಿನ : ಜ್ಮೇಷ್ಠಶುದ್ಧಹುಣ್ಣಿವೆಗೆ ವಟಪೂರ್ಣಿಮಾ ಎಂದು ಹೆಸರು (ಭಾಹಬ್ಬ. ಆ೮). 

(ಸಂ. ವಟಪೂರ್ಣಿಮಾ। 

ವಟರ (ಗು). ೧. ಕೆಡುಕನಾದ ; ದುಷ್ಪನಾದ. (ನಾ). ೨. ಕಳ್ಳ ; ಚೋರ. 
೩. ಮೂರ. ೪. ಹಗ್ಗ ; ರಜ್ಜು : ""ಕೋಲುಕಣ್ಣಿಗಳು ವಟರಂ ವಟಮೆನಿಕ್ಕು'' 
(ಮಂಗರಾ. ೧೧೨-೫). ೫. ಗಂಡುಕೋಳಿ ; ಹುಂಜ. ೬. ಬಟ್ಟೆ ; ವಸ್ತ್ರ. ೭. ಚಾಪೆ. 
೮. ಪೇಟ. ೯. ಕಡೆಗೋಲು ; ಮಂತು. ೧೦. ಸುವಾಸನೆಯುಳ್ಳ ಒಂದು 
ಬಗೆಯ ಹುಲ್ಲು. (ಸಂ.1 

ವಟವಟಿಸು (ಕ್ರಿ). ಇ ವಟಗುಟ್ಟು : ಗಂಗವ್ವ... ಅತ್ತ ಇತ್ತ ಹೋದಂತೆ ಮಾಡಿದಳು. 
ಏನೋ ವಿಚಾರಿಸಿದಳು. ವಟವಟಿಸಿದಳು (ಅಶೋಕ. ೧೨೯); ನಾಡೋಡಿಯವರು . . . 


ಕಟಕಟನೆ ಹಲ್ಲು ಕಡಿದು ಬಾಯಿಯಿಂದ ಏನೋ ವಟವಟಿಸಿಕೊಂಡರು (ಉಬರೂ. ೨೪). 45 


[ಆ ವಟ್ಮ ತೋರಾ ಇಸ್ಬು) 


೭೭೬೫ 


10 


95 


ವಟಿ (ನಾ). ೧. ಆಲದ ಮರ ; ವಟವೃಕ್ಷ : 


ವಟ್ಟ 


ವಟಸಾವಿತ್ರೀವ್ರತ (ನಾ). ಜೈಷ್ಠಮಾಸದ ಶುಕ್ಲಪಕ್ಷದ ಪೌರ್ಣಿಮೆಯಂದು 
ಮುತ್ತೈದೆಯರು ಮುತ್ತೈದೆತನದ ಭದ್ರತೆಗಾಗಿ ವಟವೃಕ್ಷವನ್ನು ಪೂಜಿಸುವ 
ವ್ರತ: ಸಾವಿತ್ರಿಯಂತೆ ತಾವೂ ದೀರ್ಥಸುಮಂಗಲಿಯರಾಗಬೇಕೆಂದು ಮುತ್ತೈದೆಯರು 
ವಟಸಾವಿತ್ರೀವ್ರತವನ್ನು ಆಚರಿಸುತ್ತಾರೆ (ಭಾಹಬ್ಬ. ೯೧). |ಸಂ.| 

ವಟಾಣಿ "ಬಟಾಣಿ' ನೋ. 

ವಟಾಯಿಸು (ಕ್ರಿ). ೧. ಹುಂಡಿ, ಚೆಕ್ಕು ಮೊದಲಾದುವುಗಳನ್ನು ವಟ್ಟವನ್ನು 
ಕೊಟ್ಟು ಮುರಿಸು 
(ಬಾಲಪ್ರ.ಗ ೮೯೭); ಹುಂಡಿಗಳನ್ನೂ ಚೆಕ್ಕುಗಳನ್ನೂ ವಟಾಯಿಸುವ ನೆವದಿಂದ ನನ್ನ 
ಬೊಕ್ಕಸವನ್ನೆಲ್ಲ ಬರಿದಾಗಿ ಮಾಡಿದೆ? (೧೦ವ್ಮೆ ೧೯೧). ಒಂದು ದೇಶದ 
ನಾಣ್ಕಕ್ಕೆ ಬದಲಾಗಿ ಬೇರೆ ದೇಶದ ನಾಣ್ಯವನ್ನು ಕೊಡು ,-ವಿನಿಮಯ 
ಮಾಡು : ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪ್ರವೇಶಿಸುವಾಗ ಖರ್ಚಿಗೆ ನಮ್ಮ 
ಕೈಯಲ್ಲಿದ್ದ ಪ್ರಯಾಣಿಕರ ಚೆಕ್ಕುಗಳನ್ನು ವಟಾಯಿಸುವ ಬೇಂಕರರು ಗಡಿಯಲ್ಲಿ ಸಿಕ್ಕಿ 
ನಮಗೆ ಆಯಾಯ ದೇಶದ ಹಣವನ್ನು ಕೊ 

[ಆ ವಟಾವ 4 - ಇಸ್ಬು] 
ವಟಾರ "ವಟ್ಟಾರ್ಗ' ನೋ 


ಬಿಲ್ಲನ್ನು ಅವರು ಮುಂಚಿತವಾಗಿ ವಟಾಯಿಸುತ್ತಾರೆ 


& 
py 


ವರು (ಪ್ರವಾಸಿ, ೧೨೯). 


ವಟಾವ (ನಾ). ನಾಣ್ಯವನ್ನು ಇತರ ನಾಣ್ಯಕ್ಕೆ ವಿನಿಮಯ ಮಾಡಿಕೊಡಲು 


ತೆಗೆದುಕೊಳ್ಳುವ ದಲಾಲಿಹಣ ; ವಟ್ಟಿ ; ಕಮಾಷನ್ನು : ನಜರಾಣಿ ಎರಡು 

ಮೋಹರು ಇಲ್ಲದಿದ್ದರೆ ನಾನು ಕೊಡುತ್ತೇನೆ, ಮೂವತ್ತೈದು ರೂಪಾಯಿ ಹಾಗೂ 

ಎರಡು ರೂಪಾಯಿ (£-— ಮರಾ. ವಟವ, ವಟಾವ] 
ಆ ಸಚಿವನಿಂತು ನಿರ್ಮಲಚಿತ್ತದಿಂ 

ಬೆಸಸಲಾ ಸುಮಶರನರಸಿ. . . ಕೇಳಿ ತಿಳಿದು ತನ್ನಿಂ ಪಡೆದ ವಟಿಯ ಸಮಗೈದು ವಲಿದು 
(ನವಮೋ ೮-೫೪). "ಕಿಮಿವಟಿ' ಪರಾ. ೨. ಹುರಿ ; ಹಗ್ಗ : "ತಂತ್ರಿ ಗುಣಂ ವಟಿ'' 
(ಮ್ತುಕೋ ೫೧-೩೫). [ಸಂ. ವಟೀ। 

ವಟಿಕೆ (ನಾ). ೧. ಗುಳಿಗೆ ; ಮಾತ್ರೆ. ೨. ಚದುರಂಗದಾಟದಲ್ಲಿ ಕನಿಷ್ಠನಡೆಯ 
ಕಾಯಿ ; ಪೇದೆ. ೩. ಎ ವಟಕ ೩. (ಸಂ. ವಟಿಕಾ। 

ವಟು (ನಾ). ೧. (ಚಿಕ್ಕವಯಸ್ಸಿನ) ಬಾಲಕ ; ಹುಡುಗ ; ಮಾಣಿ: "“ವಟು 
ಮಾಣವಕ: - ಈ ೨ ಮಾಣಿ'' (ಹಲಾಯು. 6೩-ಒ೪೮). ೨. ಉಪನಯನ ಹೊಂದಿದ 
ಹುಡುಗ ; ವೇದಾಧ್ಯಯನ ಮಾಡುವ ಬ್ರಹ್ಮಚಾರಿ : ಇಂದ್ರಂ . . . 
ವಟುವಾಕೃತಿಯೊಳೆ ಬೇಡಿದನಾ ಸಹಜಕವಚಮಂ ಕುಂಡಳಮಂ (ವಂವಭಾ. ೧ ೧೦೦); 
ವಟು ಮರದುದ್ದವಾದಂ. . . ಕರಂ ಬಳೆದಂ ಮನದಂತೆ ವಾಮನಂ (ಅರ್ಥನೇ, ೬-೨೪). 
[ಸಂ.| 

ಆ ವಟುಕನುಂ ಹೊಯ್ತು ತಾಗಿದ ಠಾವನೊಯ್ಕನೆ 
ಮುಟ್ಟಿ ನೋಡುತ್ತಾವಗಂ ನಡುನಡುಗಿ (ಬಸಪು. 70:೬2. ೨. ವ ವಟು ೨: 
ವನಧಿಮೇಖಲೆಯೊಳೀ ಬ್ರಹ್ಮಬಂಧುವ ಕಂಡು. . . ಅನುವಿಡಿದು ವಟುಕ 
ಬಾಡಬರೆಡೆಯಲನಿತಿನಿತು ಶ್ರುತ್ಕಾದಿಗಳ ಕಲಿತನು (ವೆಂಕಾರಾ. ೫-೨೧-೪೩); ಎಲ್ಲೆ 
ಛಾಗಪುಚ್ಚನೆಂಬ ವಟುಕನೇ , ಶಕಟದಾಸನೂ ಸಿದ್ಧಾರ್ಥಕನೂ ಎಲ್ಲಿ ಹೋಗಿರುವರೋ, 
ಹಿಡಿದು ತರುವಂತೆ ಬಾಗುರಾಯಣನಿಗೆ ಹೇಳಿ ಬಾರೆಂದೆನಲು (ಮುದ್ರಾಮಂ. ೩೦೩). [ಸಂ.1 

ವಟೃಸುಳಿ 'ವಟ್ಟೃಸುಬ್‌' ನೋ. 

ವಟ್ಟ , ವಟ್ಕ, ವಡ್ಮ(ನಾ). ೧. ಕೊಡಬೇಕಾದ ಮೊತ್ತದಿಂದ 
ಖೋತಮಾಡಿದ ಮೆ ; ಸೋಡಿ ; ತಳ್ಳುಪಡಿ : ವಿಶೇಷ ವಟ್ಟ ಕೊಟ್ಟು 


ವಟಾವ (ಕುರ೦ಓಂ.೫೩). 


ನಾ 


3 ಇಟ 


ವಟುಕ (ನಾ). ೧. ಎ ವಟು 


ನಬಲಗು 
ನಾನು ಹಣವನ್ನು ತರಬೇಕಾಗಿ ಬಂತು (ಗಲಿಪ್ರ ೭೮); ಮಟ್ಟಿ (4150060) ಕೊಟ್ಟರೆ 
ಸುಮಾರು ಎಲ್ಲ ದೇಶದ ಹುಂಡಿಗಳನ್ನು ಕೊಳ್ಳಲು ಸಿದ್ಧರಾಗಿರುವರು (ಹಣಪ್ರ. ೭೧). 
೨. ಸಾಲಕೊಡುವವನು, ಹಣ ಕೊಡುವಾಗ ಅಸಲಿನಿಂದ ಮುರಿದುಕೊಳ್ಳುವ 
ಹಣ, -ಬಡ್ಡಿ ; ಉತ್ತಾರ : ನೂಜ'ಪ್ಪತಯ್ದು ಪೊನ್ನುಂ ಮಾಜೊಪ್ಪುವುದರ್ಕೆ 
ವಟ್ಟಮಿಪ್ಪಣ ವಡ್ಡಂ ಆಂ ಪೊನ್ವಟ್ಟಮುಲಟ್‌ದು 
ತಾವೆನಿತಕ್ಕು೦ (ವ್ಯವಹಾ. ೨೭ ೧೨); ಲೆಕ್ಕ, ಬರಹ, ಕ್ರಯ, ಬಡ್ಡಿ, ವಟ್ಟಿ . . . ವಜ್ರದ 


ಮುೂಜುಂ ವೀಸಮೆನಲ್ಕೇಟ್ನೂ 


ವಟ್ಟಂದೆಖ 


ಮುಂಜಾಡಿ, ಪಚ್ಚಯರತಿ ಮೊದಲಾದವಂ ಬೇಟ" ಬೇಜ' ಲಕ್ಷಿಸಿ (ವಿವೇಕ. ೮). 
೩. ಒಂದು ನಾಣ್ಯವನ್ನು, ಅದಕ್ಕಿಂತ ಕಡಮೆ ಬೆಲೆಯ ನಾಣ್ಯಗಳಿಗೆ 
ಪರಿವರ್ತಿಸುವಾಗ, ಚಿಲ್ಲರೆ ಕೊಡುವವನು ಮುರಿದುಕೊಳ್ಳುವ ಹಣ 
ಪಟ್ಟಣದೊಳು ಜನ ಕೊಟ್ಟ ಹಣವನೆಡೆವಟ್ಟ ಬಾಹಿರವಟ್ಟವೆಂದು ದಿಟ್ಟತನದೆ ಫೆಸರಿಟ್ಟು 
ವಟ್ಟವ ಕೊಂಬ ಸೆಟ್ಟಿಗಳಿರುತಿಹರಲ್ಲಿ (ಅಂಜಚ. ೩-೮೩); ಸಲ್ಲದ ಹೊನ್ನಿಗೆ ವಟ್ಟವಿಲ್ಲ 
(ಗಾದೆ). ೪. ಒಂದು ಬಗೆಯ ತೆರಿಗೆ : ಹಂನೆರಡಆ ಬಳಿಯ ಪಿರಿಯ ಪೆಂಬಆರಿತಿಯ 
ವಟ್ಟಂ ಪಾರಿಕಾಯಮುಮಂ . . . ದೇವರಂಗಭೋಗಕ್ಕೆ ಧಾರಾಷೂರ್ವಕಂ ಮಾಡಿ 
ಕೊಟ್ಟರ್‌ (ಕಇಆ. ೫೭-೪೪-೧೯; 1170); ಹೊಂಬಳಿ ಮಗಮೆ ವಟ್ಟ ಕಟ್ಟಿಗೆ ಸಹ 
ಸರ್ವಾಬಾಧೆಪರಿಹಾರವಾಗಿ ಸರ್ವಮಾನ್ಮವಾಗಿ ಆಚಂದ್ರತಾರಕವಾಗಿ ಭೋಗಿಸೂದೆಂದು 
- - . ಕೊಟ್ಟ ತಾಮ್ರಶಾಸನ (ಮೈಲರಿ. ೧೯೩೩, ೨೩-೪೯; 1264). "ದೇವರಾಯವಟ್ಟ', 
“ನಾಡುವಟ್ಟ' ಪರಾ. ೫. (ಯಾವುದಾದರೂ ಕಾರ್ಯಕ್ಕಾಗಿ) ಜಮಿನು 
೦ತಾದುವುಗಳಲ್ಲಿ ಪಾಲನ್ನು ಅಥವಾ ಅದಾಯವನ್ನು ಬಿಟ್ಟು 
ಕೊಡುವುದು: "ಬಿತ್ತುವಟ್ಟ' ಪರಾ. ೬. (ವ್ಯಾಪಾರದಲ್ಲಿ) ಮಧ್ಯಸ್ಥಿಕೆಯಿಂದ 
ಬರುವ ಲಾಭ ; ದಳ್ಳಾಳಿತನದಿಂದ ದೊರೆಯುವ ಹಣ ; ದಲ್ಲಾಳಿ. 
೭. ತಕ್ಕಡಿಯ ತಟ್ಟೆಗಳ ಸಮತೋಲನಕ್ಕಾಗಿ ಹಾಕುವ ಹೆಚ್ಚಿನ 
ತೂಕ ; ಪೇರು ; ಕಾಣಿ : ತಕ್ಕಡಿಗೆ, ತೂಗುವ ಮುನ್ನ ವಟ್ಟ ಹಾಕು (ರೂಢಿ). 
ಆ. ವ್ಯಾಪಾರದಲ್ಲಿ ಸಿಗುವ ಲಾಭ : ವಟ್ಟ ಇಲ್ಲದ ವ್ಯಾಪಾರ ಸೆಟ್ಟಿಗೇಕೆ? (ರೂಢ). 
೯. ವ್ಯಾಪಾರದಲ್ಲಿ ಕೊಡುವ ಕೊಸರು, ಹೆಚ್ಚು : ವ್ಯಾಪಾರದಲ್ಲಿ "ವಟ್ಟ' 
(೧!ಣ) ಎಂಬುದು ಬೆಲೆಯಿಲ್ಲದೆ ಸಲ್ಲುವ ಹೆಚ್ಚಿನದು (ಸಂಶೋಧ. ೨೭). ೧೦. ನಷ್ಟ 7 
ಹಾನಿ : ಉಟ್ಟುದಂ ಬಿಗಿದೆಯ್ದಿ ಬಾ ಮುಸುಕಿಟ್ಟೆನುತ ವೊಡಗೊಂಡು ಹೋದಡೆ 
ವಟ್ಟವೇ ನಿನಗೆನುತ ಮಂದಿಯೊಳು ಹುಗದಿರೆನುತ (ಬಸಪು. ೫-೩೩). ವಟ: 
೪. "ಕಟಳೆವಟ' ಪರಾ. ವಡ್ಡ : ೧೧. (?) : ಅಂಗಡಿಯ ಬಡಗಣಾಳಿಗೆ ವಡ್ಡದಿಂ 
ಬಡಗಣಪುರದ ಕೇರಿಯುಮಂ ಸರ್ವನಮಶ್ಮ್ಶಂ ಸರ್ವಬಾಧಾಪರಿಹಾರಮಾಗಿ ಕೊಟ್ಟರ್‌ 
(ಎಕ. ೪/1, ಶಿಕಾರಿ. ೧೫೧ -೬೬; 1017). 
[ಆ ಪ್ರಾ. ವಟ್ಟಾ! ಹಿಂ. ಮರಾ. ಬಟ್ಟಾ.! ತಮಿ. ವಟ್ಟ। 
ವಟ್ಟಂದೆಜು (ಕ್ರಿ). (ತೂಕ ಸಮವಿಲ್ಲದಾಗ, ತಕ್ಕಡಿಯ ಪರಡಿಗೆ ಹಾಕುವ 
ಕಾಣಿಯನ್ನು) ಸಮತೋಲನಕ್ಕಾಗಿ ಕೊಡು, -ನೀಡು : ವಟ್ಟಂದೆತ್ತುದು 
ಬೆಳ್ಳಿಯ ಬೆಟ್ಟಂ ಬಿಣ್ಣಿಂಗೆನಿಪ್ಪ ಕೋಟಿಶಿಲೆಯಂ ಬಟ್ಟಾಡಿದ ಬಾಹಾಬಲವಿಟ್ಟಳವೆಂಟ 
ನೆಯ ಕೇಶವಂಗಿದಿರುಂಟೆ (ಪಂರಾಮೂ. ೧೨-೬೮). (ವಟ್ಟ + ತೇಜ] 
ವಟ್ಟಪಟ್ಟಿ (ನಾ). ವ್ಯಾಪಾರದಲ್ಲಿ ಕೊಡುವ ರಿಯಾಯತಿ ಅಥವಾ ಸೋಡಿಯ 
ವಿಷಯವನ್ನು ನಮೂದಿಸಿರುವ ಪತ್ರ : ಬರೆದ ಪತ್ರಗಳೂ ಖರೀದಿಯ ಮತ್ತು 
ಮಾರಾಟದ ಪಟ್ಟಿಗಳೂ ವಟ್ಟಪಟ್ಟೆಗಳೂ ಕಾಪಿಬುಕ್ಕಿನಲ್ಲಿ ಛಾಪಿಸುವದು 
(ಮುಂಬವ್ಕಾ. ೨೭೯). [ವಟ್ಟ + ಪಟ್ಟಿ] 
ವಟ್ಟಳೆ (ನಾ). ಭಾಗ ; ವಿಭಾಗ (?): ಆಕ್ಕಾಮ್ಬಿಕಾಪುರವೆನ್ನು ಆಗ್ರಹಾರವನು 
ಮಾಡಿ ಇಪ್ಪತ್ತುಯೆರಡು ವೃತ್ತಿಯ ವಟ್ಟಳೆಯನೂ ಮಾಡಿ ಬ್ರಾಹ್ಮರು ಧಾರೆಯೆನೆಆದು 
ಕೊಟ್ಟ ವೃತ್ತಿಗಳ ಗಣ ಸಂಖ್ಮೆಯ ವಿವರ (ಎಕ. ೪, ತೀರ್ಧಹ. ೨೧೮ -೪೩; 1515). [7] 
ವಟ್ಟಾರ, ವಟಾರ, ವಟ್ಟಿರ, ವಠಾರ, ವದ್ಗಾರ (ನಾ). ೧. (ದೇವಸ್ಥಾನ, 
ಶಾಲೆ, ಮಠ, ಆಸ್ಪತ್ರೆ, ಮನೆ ಮೊದಲಾದುವುಗಳ) ಅಂಗಳ ;ಸುತ್ತುಗಟ್ಟುಳ್ಳ 
ಆವರಣ : ಸಿದ್ದೇಶ್ವರದೇವರ ಕೇರಿಗೆ ಮೂಡಲು ಕೋಟೆಯೇ ಮೇರೆ ತೆಂಕಲು ಕರುವನ 
ಸತ್ರದ ವಟ್ಟಾರವೇ ಮೇರೆ (ಸೌಇಇ ೫॥- ೫, ೧೮೨-೯: 10೪೫). ಟಾರ : 
೧. ಚಿಕಿತ್ಸಾಮಂದಿರದ ಸಮಾಪದಲ್ಲೇ ವಿಶ್ವವಿದ್ಯಾನಿಲಯದ ವಟಾರವೂ 
(evr. ೧೮೬); ಬೇರೆ 
ವಟಾರದಲ್ಲಿ ಸುಬ್ಬಣ್ಣಹೆಗ್ಗಡೆಯವರ ಕುಟ್ಟೊರಲಿನ ಸದ್ದೊಂದೇ ಸಾಮ್ರಾಟವಾಗಿತ್ತು 
(ಮರೆವ. ೪೦). ೨.. ಕೆಲವು ಪುಟ್ಟಿಮನೆಗಳನ್ನು ಒಳಗೊಂಡ ಆವಾರ,- 
ಪ್ರದೇಶ : ಅವನ ತಾಯಿ ನಿಜವಾದೊಂದು ಕಾಗೆಯನ್ನು ಕೊಂದು, ಒಂದು ಹಗ್ಗಕ್ಕೆ 
ಕಟ್ಟಿದುದರಿಂದ ಒಂದೇ ಒದು ಕಾಗೆ ಆ ವಟಾರಕ್ಕೆ ಬರುತ್ತಿರಲಿಲ್ಲ (ಸ್ಮಪ್ನಹೊ. ೨)- 


ಕ್‌ 
ಮಾ 


ಇ 
ಇನ್ನಾವ 


B a 
[3 


ಸದ್ದೂ ಇರದೆ ನಿಶ್ಯಬ್ಬವಾಗಿದ್ದ ಹಳೆಮನೆಂ 


೭೭೬೬ 


10 


15 


30 


35 


40 


«5| ವಡಂಜಿ (ನಾ). ಒಂದು ಬಗೆಯ 


೩. ಮನೆತನ ; ಕುಲ ; ಒಕ್ಕಲು: ಒಬ್ಬ ಪ್ರಸಿದ್ಧಪುರುಷನಿಂದ ಅವರ ಮಕ್ಕಳು 
ಮೊಮ್ಮ ಕ್ಕಳುಗಳನ್ನು ಇಂತವರ ತೆಂಡೆ, ವಟಾರ, ಪಟ್ಟಡೆ ಎಂಬುದಾಗಿ ಕರೆಯುವ 
. ಒಂದು ವಟಾರದಿಂದ ಇನ್ನೊಂದು ವಟಾರಕ್ಕೆ ಕೊಡುವಳಿ ತರುವಳಿ ಉಂಟು 
: ಊರೊಡೆಯ ಸಂಖರದೇವರಸರ 
ದಂಗಡಿಯ ನಿವೇಶನದಿಂದುವಂ ಪ್ರಭುಮುಖ್ಯ 
ಮಹಾಜನಂಗನೆಗೆ ಪಾದಪೂಜೆಯಂ ಕೊಟ್ಟು (ಓಲ್ಲಾಶಾ. ೧೩-೪೯; 1166). ವಠಾರ : 
ಡಕೆ ಅರಿಸಿನ ಮೆಳಸು ದೇವರ 
ವಠಾರದಲಾರಿರ್ದ್ದೇಡಂ ಸರ್ಬಾಸಸಸ (ಸೌಇಇ. 0-1 ೩೬೦-೫೬೭; 7); ಶಾಲಾವಠಾರ 
ಸ ರಾಶಿರಾಶಿ ಕಸವನ್ನು ದೂರಕ್ಕೆ ಒಯ್ದು ಬೆಂಕಿ ಹಾಕಲಾಯ್ತು (ಕಾವೇರಿ. ೧೧೮). 
೨. ಈ ವಠಾರದ ಜನರಿಗೆ ದಿನದಲ್ಲಿ ಗಡಿಯಾರ ನೋಡುವ ಅಗತ್ಯ ಬೀಳುವುದಿಲ್ಲ 
(ನಾಚಿಕೆ. ೧); ವಠಾರದ ಎಲ್ಲ ಮಕ್ಕಳಿಗೂ ರಾಯರ ಮೇಲೆ ಅಪಾರ ಸಲಿಗೆ (ಕಂಬಹು. ೧೨೧). 
ಒ. ಈ ಒಕ್ಕಲುಗಳ ಸಮುದಾಯಕ್ಕೆ ಬೋರೆದೇವರ ವಠಾರ ಎನ್ನುವರು (ಟೋರೆದೇ. ೯). 
೪. ವಠಾರ ಕಣ ತಿಪ್ಪೆ ಸಹ ನಾನು ಧರ್ಮೂದೀಕ್ಷಿತರ ಮೊಂಮಗನಾದ ಶಾಂಭಟರ 
ಕಡೆಯಿಂದಾ . . . ಶುದ್ಧ ಕ್ರಯಕ್ಕೆ ನಾನು ತೆಗದುಕೊಂಡು (ಎಕ. 1%, ಬೆಂಗಳೂ. ೩-೯: 1655). 
ವಠ್ಥಾರ:೧. ಆ ದೇವರ ವಠ್ಮಾರದ ಚತುಸ್ವೀಮೆ ಮತೆಊ ವದ್ಧಾರವೊಂದು 
ಸುತ್ತಲೂ ನಟ್ಟ | 
|< ಸಂ. ವೃತ್ತಾಗಾರ./ ತಮಿ. ವಟ್ಟಾರೆ; ತುಳು. ವಟಾರ; ತೆಲು. ವಟಾರ; ವಟಾರು। 
ವಟ್ಟಾರ್ಕ (ನಾ). ಒಂದು ಊರಿನ ಹೆಸರು : ಮಟ್ಟಂ ತನ್ನ ಭಾಗಮಂ ಕುಡೆ ಆ 
ವಟ್ಟಾರ ಕುಷ್ಟ|ಂ] ದೇಗುಲಮಂ ಮಾಡಿಸಿ ಸರ್ವ್ವಬಾಧಪರಿಹಾರಮ್‌ ಶಂಕರಂ 
ನಾಲ್ಲೂಮುಣ್ಣುಗೆಯ್ಕೆ ಗಾಡಿಯಮ್ಮನಾ ಬಾಟ(ಂ। ಪರಿಪಾಲಿಸಿ ನಿಲೆ ಪಡೆದೊಂ 
(ಆ. ೪॥, ೨೧೩-೧೪; 874); | ಇಲ್ಲಿ ಬಳಕೆಯಾಗಿರುವ ವಟ್ಟಾರ 
ಶಬ್ದವು "ಭಟ್ಟಾರ' ಅಧವಾ "ಬಟ್ಟಾರ' ಎಂಬುದರ ಅಪಲಿಖಿತ 
ವಿರಬಹುದೆಂಬ ಅಭಿಪ್ರಾಯವೂ ಇದೆ ; ದಕ್ಷಿಣತಃ ವಟ್ಟಾರಂ ನಾಮಗ್ರಾಮಃ 
|? 
ವಟ್ಟಿಖ್‌ (ಕ್ರಿ). (?) : ವಟ್ಟಿಜ್‌ (ಪಾಠಾ. ವಟ್ಟೆಪರಿ|ದು ನಾಂದು ಪೊಟ್ಟಯಿಸಿದಡ್ಡಳಮುಂ 
ದಂಡೆಯೊಳ್ಳೋದು ಕೈದುವಂ ೧ ಕಾಣದೊನಕೆಯನೆತ್ತಿ.  ಪರಿವರಿಗಳುಮಂ 
(ಲೀಲಾವ. ೫ ೧೧೪ ವ). |7| 
ವಟ್ಟೂರ್‌ (ನಾ). ಒಂದು ದೇಶದ ಹೆಸರು : ವಂಗಾಣ್ಗ ಕಳಿಬ್ನ ವಟ್ಟೂರ 


XANAX 


ಹಸರ ಸಸ ಸ. 


ಕಲ್ಲು (ಮೈಚರಿ. ೧೯೩೭, ೩೮-೪; 121೫). 


(ಇಲ XVI, ೨೪-೬೬; 1001). 


ಮಗಧ ಪ್ರಭೃತಿರನೇಕಪರನೃಪತಿಸಮೂಹಾವಮರ್ದ್ವಲಬ್ಧವಿಜಯೇ 
(ಇಆ. XIX. ೧೭-೭; ೪2). [7 | ಊರ್‌] 
ವಟ್ಟೃಸುಳಿ "ವಟ್ಟೃಸುಟ್‌' ನೋ. 
ವಟ್ಟೃಸುಬೌಿ, ವಟ್ಟಸುಳಿ, ವಟ್ಟೃಸುಳಿ (ನಾ). [ವ್ಯಾಕ] ವ್ಯಂಜನದೊಡನೆ 
ರುವ ವೃತ್ತಾಕಾರವಾಗಿರುವ "ಯ' ಕಾರದ ಚಿಹ್ನೆ : "'ವಟ್ಟೃಸುಟ್‌”' 
ಪದಚ್ಛೇದ' ಮಾಡಿದಾಗ ""ವಟ್ಟ * ಯ ಸುಖ್‌'' ಎಂದಾಗುವುದಷ್ಟೆ (ಸಂಶೋಧ. ೨೦೪). 


ವಟ್ಟಸುಳಿ : ಈ "ಯ" ಸ್ವರ ಸಂಕೇತವನ್ನು . . . ಮೈಸೂರ ಕಡೆ "ವಟ್ರಸುಳಿ', "ವಟ್ಕಸುಳಿ' 
ಮುಂತಾಗಿ ಇದನ್ನು ಕರೆಯುವರು. (ಸಂಶೋಧ. ೨೦೦). ವಟ್ಟೃಸುಳಿ : ಹತ್ತದ 
ಸ್ವರಚಿಹ್ನೆಯನ್ನು ಕನ್ನಡಸೀಮೆಯ ಕೆಲವೆಡೆ ""ವಟ್ಟೃಸುಳಿ'' (ವಟ್ರಸುಳಿ) ಎನ್ನುತ್ತಾರೆ 
[ಆ ಬಟ್ಟು * ಯು + ಸುಟ್ಸ್‌.! ತೆಲು. ವಟ್ರು ವಸುಡಿ, ವಟ್ರುಸುಡಿ] 
“ಇಲೌವಃ - ವಟ್ಟೆಬುಲ್ಲಾ'' 


(ಸಂಶತೋದ. ೨೬). 


ವಟ್ಟೆಬುಲ್ಲು (ನಾ). ಒಂದು ಬಗೆಯ ಹುಲ್ಲು : 


(ಒಓವಛಿ. ೧೩. (ಆಸ ತಮಿ. ವಟ್ಟಪ್ಪುಲ್‌। 
4 ಸ್‌ 
ವಟ್ಟರ ವಟ್ಟಾರ, ಮೀ 
ಹ 9 
ವಠಾರ "ವಟ್ಟಾರ,' ನೋ. 


ವಠ್ಥಾರ “ವಟ್ಟಾರ,' ನೋ. 
- ವಡ (ನಾ). ಒಂದು ತದ್ದಿತಭಾವನಾಮಪ್ರತ, 
ಬ 


ಪೊಂಬಟ್ಟೆ ಸಿರಿಗಣೆ ಗುಜ್ಜರಾಷ್ಟ್ರದ ಪಟ್ಟೆ (ಬಸವು. ೧೧- 


ಅರಾ 


ವಡಕಂಡ ೭೭೬೭ ವಡಿಕಲು 


ತೋಟ್ಟಂ  ತೆನ್ನಣ್ಣಮುಂ ವಡಕಣ್ಣಮುಂ ವಿನಿತೇಶ್ವರಕ್ಕಂ ಪೊಯ್ದಾರ್‌ ವಡಬಾಮುಖ (ನಾ). ೧. ವ ವಡಬ : “ವಾರಿಧಿಯ ಕಿಚ್ಚು ವಡಬಾಮುಖಂ 
(ಎಕ. 1%, ಚಾಮರಾ. ೬೬-೭; 750). (ಆ ಬಡಗು 4 ಕಂಡ] ಬಾಡಬಂ'' (ಮಂಗರಾ ೪-೯). ೨. ಅಧೋಲೋಕದ ದ್ವಾರ. ೩. ಪಾತಾಳ : 
ವಡಕರೆನಾಡು (ನಾ). ಒಂದು ಪ್ರದೇಶದ ಹೆಸರು ; ತಲಕಾಡಿನ ಸುತ್ತಲಿನ ““ಪಾತಾಳಮೆನಲು ವಡಬಾಮುಖಮೆನಲು ಬಲಿನಿಕೇತನಮೆನಲು ನಾಗಲೋಕ 
ಪ್ರದೇಶ : ಸ್ವಸ್ತಿಶ್ರೀ ವಿಕ್ರಮಾದಿತ್ಮರಸಂ ವಡ|ಕರೆ]ನಾಡು ಮುನೂಟುಮಾನಾಳು ಮೆನಲೊಪ್ಪುವ . . . ಪಾತಾಳಲೋಕಕ್ಕೆ ನಾಮಂ'' (ಮಂಗರಾ. ೧೧೬-೧). . [ಸಂ.] 
ತಿಟ್ಲಾ ಸುಗ್ಗಿಯುಳ್ಳನ್ನು ಪೊನ್ನಿಟ್ಟ ಧರ್ಮಕೆಡೆವಕ್ಕ ಪೊನ್ನಾನ್ಕೊಳ್ಳೆನೆನ್ನೋನುಂ ವಡಬೆ (ನಾ). ೧. ಹೆಣ್ಣುಕುದುರೆ: "“ವಾಜಿನಿ ವಡಬೆ ವಾಮಿಯೆನೆ ಹೆಣ್ಣೆನಿಕ್ಕುಂ'' 
. ಸಾಸಿರ್ವರ್ಪಾರ್ವೃ(ರು!ಮನ್ಕೊನ್ನೋನ್‌ ಸಲ್ಲತಿಗೆ ಸಲ್ತೋನಕ್ಕೆ (ಮುಗರಾ. 6೧-೧೨). ೨. (ಹೆಣ್ಣುಕುದುರೆಯ ರೂಪದಿಂದಿದ್ದು) ಸೂರ್ಯನಿಂದ 
(ಮೈಆರಿ. ೧೯೩೩, ೫೯-೧:ಸು. 6ನೆಯ ಶತ). (ಆ ಬಡಗು 4 ಕರೆ? *- ನಾಡು] |. ಅಶ್ಚಿನೀದೇವತೆಗಳಿಗೆ ಜನ್ಮವಿತ್ತ ಅಶ್ವಿನಿ ಎಂಬ ಅಪ್ಸರೆ. ೩. ದಾಸಿ; 
ವಡಗಣ 'ಬಡಗು' ಪರಾ. | ಸೇವಕಿ. ೪. ಸೂಳೆ; ವೇಶೈ. [ಸಂ. ವಡಬಾ। 
ವಡಗಯ್‌ "ಬಡಗಾಯ್‌' ನೋ. 101 ವಡವಡ (ನಾ). ಒಂದೇ ಸಮನೆ ಮಾತನಾಡುವುದನ್ನು ಸೂಚಿಸುವ ಒಂದು 
ವಡಗಯ್ಗೇರಿ (ನಾ). ಉತ್ತರದಿಕ್ಕಿನ ಪ್ರದೇಶದಲ್ಲಿರುವ ಬೀದಿ,- | । ಅನುಕರಣಪದ : ಅವರು ವಡವಡ ಮಾತನಾಡುತ್ತಿದ್ದುದನ್ನು ಕೇಳಿ ತಲೆಚಿಟ್ಟು 


ವಡಕಂಡ (ನಾ). ಉತ್ತರ ದಿಕ್ಕಿನ ಸ್ಥಳ ; ಬಡಗುದಿಕ್ಕಿನ ಪ್ರದೇಶ : ವಾಣಿಗ ವಡಬಾನಳ "ವಡಬಾನಲ' ನೋ. 
5 
| 


ಓಣಿ : ವಡಗಯ್‌ಗೇರಿ ಮನೆ ಭಣತು ಭೂಮಿಚಾನಮೆ ಕೊಟ್ಟಮ್‌ | ಬಂದಿತು (ರೂಢಿ). 

(ಮೈಆರಿ. ೧೯೧೯, ೧೧-೧೭; 5ನೆಯ ಶತ). [ವಡಗಯ್‌ (ಆ ಬಡಿಗಾಯ್‌) + ಕೇರಿ] | ವಡವುರ (ನಾ). ಒಂದು ಊರಿನ ಹೆಸರು : ಪೂರ್ವತ: ವಡವುರಗ್ರಾಮ: 
ವಡಗಾಯ್‌ "ಬಡಗಾಯ್‌' ನೋ. | (ಇಲ. ೫1, ೧೯೫೯-೪೦; 806). (7) 
ವಡಗು "ಬಡಗು' ನೋ. 15| ವಡಹ (ನಾ). ಒಂದು ಊರಿನ ಹೆಸರು : ಉತ್ತರತಃ ವಡಹಗ್ರಾಮ: 
ಪಡಪದ್ರಕ (ನಾ). ಒಂದು ಊರಿನ ಹೆಸರು : ಅನ್ಕೋಟ್ಟಕ ಚತುರಶೀತ್ಮನ್ನ | | (ಇಆ.೪1,೬೮-೯; 808). |? | 

(ನ್ಹ)ರ್ಗತ ವಡಪದ್ರಕಾಭಿಧಾನಗ್ರಾಮೇ( ಮೆ): (ಅ. ೫॥, ೧೬೦-೪೬: 812). ವಡಹು (ನಾ). (7): ಕೊಂಡಲಿಗಣಪರ ಸೈನ ತೋಟದ ಭರಣ ಅಕೆ ಗ 

(< ಸಂ. ವಟಪತ್ರಕ?) ೩ ಗದೆ ಬೀಜವರಿ ಖ ೬ ವಡಹಿನ ಹಾದ ಖ ೧೩ ಉಭಯಂ ಖ ೧೯ಕೆಗ ೯ 

ವಡಬ (ನಾ). ಸಮುದ್ರದಲ್ಲಿರುವ ಬೆಂಕಿ ; ಬಡಬಾಗ್ನಿ : ಕಡಲ ತೆರೆಗಳ ತಜುಬಿ (ಮೈಲಿ. ೧೯೨೯, ೯೨-೨೯; 1667). (?] 

ತುಡುಕುವ ವಡಬನಂದದಿ (ಕುವ್ಮಾಸ. ೧೫-೬೧); ಕಡಲೊಡಲ ವಡಬಂ ಬಿಡದೆ ತೀಡುವ |೫| ವಡಾರ (ನಾ). (?): ಆಯದ ಸಿವುಡು ೨೦ ನೆಗಿಯಕ್ಕೆ ಸಿವುಡು ೮ ಗದ್ದೆಗಳ ಕೋರ್ರಿ 

ಬಿಜುಗಾಳಿಯ ತೀಟದಿಂ -ದಳ್ಳಿಸಲ್‌ (ರಾಮಾಶೃ. ೨-೨೮). (ಸಂ. ವಡಬ, ವಡಬಾ] ಗೆಯ್ದರೆ ಆದಂತ್ಮ ವಡಾರ ಖ ೧ಕ್ಕೆ ಅಆಯಸಾಂಮ್ಮಲ್‌ (ಎಕ. ೫, ಹಿರಿಯೂ. ಆಠ-೧೮; 1589). 
ವಡಬಶಿಖ (ನಾ). ನ ವಡಬ: ವಡಬಶಿಖಿ ಪೀರ್ವ ಬಾಧೆಗೆ ಸೆಡೆದಿರದೇಳ್ತಂದು (7 

ಪುಂದ ಕೋಂಟೆಯ ಮಲ್‌ಯೊಕ್ಕಡಗಿಜದ ಕಡಲೆನೆ ಗುಣ್ಣಂ ಪಡೆದೆಸೆದುದು ವಡಿ, (ನಾ). ಕಾವು ; ಬಿಸಿ ; ಉಷ್ಣ : ಸಿಡಿಲ ಮಾರ್ಪೊಡಪೊಡನೆ ಸಿಂಹದ ಕಡುಬಲ್ಬು 

ಒಬಹಳಜಳಧಿಪರಿಖಾವಳಯಂ (ತ್ರಿವುವಿ. ೧೩-೧೮); ಕಂಬನಿಯ ಕಡಲೊಳಗೆ ಡಾವರಿಪ ಕಡೆಗಾಲದಗ್ನಿಯ ವಡಿಯು ಶರಬನ ಬೆಡಗು ಪೆರ್ಬುಲಿ ಲಂಘನವು . . . ಲಘು 

ವಡಬಶಿಖಿಯೆಂಬನಂ ಕಾಣಿಸುವಳಲ್ಲಿಚ್ಚಿಗವನೊಡಲನಿಂಬುಗೊಟ್ಟಂ(ಜೈಮಿಭಾ. ೧೩-೫೯). |25| ಗೊಂಡಿತು (ನಾಗಷ ಆ-೨೩). (ದೇ. ॥ ತೆಲು. ವಡ, ವಡಗಾಲಿ] 

(ಸಂ. ವಡಬಶಿಖಿನ್‌। ವಡ್ಮಿ (ನಾ). ೧. [ಛಂದ] ಪಾದದ ಮೊದಲಕ್ಷರ ಮತ್ತು ಪಾದಮಧ್ಯದ 

ವಡಬಾಗ್ನಿ (ನಾ). ಎ ವಡಬ : ವಡಬಾಗ್ನಿ ಜಡೆವೊತ್ತುದೋ ಸಿಡಿಲು ಹೊಸ ಯತಿಯ ಮುಂದಿನ ಅಕ್ಷರವು ಸಜಾತೀಯವಾಗಿರುವಿಕೆ ; ""ಪಾದದ 

ಭಸಿತವಿಡಕಲಿತುದೋ (ಹಚಕಾ. 6-೧); ಮಹಾವಾರ್ಥಿಜಲವನೊಂದೇ ಸಾರಿ ಸುರಿ ಮೊದಲಕ್ಷರವೂ ಪಾದದ ಮಧ್ಯದ ಯತಿಯ ಮುಂದಿನ ಮೊದಲಕ್ಷರವೂ, 

ಗೊಂಬ ಡಾವರದೊಳೆದ್ದ ವಡಬಾಗ್ನಿಯೋ . . . ಭಾವಿಸುವೊಡರಿದೆಂಬೊಲಾದುದು ಒಂದೇ ಆಗಲಿ ಸಜಾತಿಯಾದುದಾಗಲಿ ಇರುವುದು ವಡಿ'' (ಕೈಪಿಡಿ. ೧೫೪): 

ಧನಂಜಯನ ಪಾವಕಾಸ್ತ್ರ೦ (ಜೈಮಿಭಾ. ೧೩--೧. [ಸಂ.] 30| ವಡಿಯೆಂಬುದು ತೆಲುಗಿಂ ಪೇಳ್ಲೆಡೆಗಲ್ಲದೆ ಕನ್ನಡಕ್ಕೆ ಪೇಳಿದುದಿಲ್ಲಂ . . . ಪದಪದ್ಮದ 
ವಡಬಾಜ್ವಾಲೆ (ನಾ). ಬಡಬಾಗ್ನಿಯ ಜ್ವಾಲೆೆ-ಉರಿ : ಅವನೆನ್ನಂ ಮೊದಲಕ್ಷರವದು ತಪ್ಪದೆ ನಡುವೆ ಯತಿವಿಲಾಸದೊಳಿಡಲುಂ ವಿದಿತದೆ ವಡಯಪ್ಪುದು 

ಸಮುದ್ರಮಧ್ಮದೊಳ್‌ ಬಿಸುಟು ಪೋಗಲ್‌ ವಡಬಾಚ್ವಾಲೆಯೊಳುಣ್ಣೊಡಂ ವಿಷಭರಂ (ಕವಿಜಿಿ. ೨-೧೮); ತೆಲುಗಿನ "ವಡಿ' ಶಬ್ದದ ಮೂಲವೇನೆಂಬುದು ಇನ್ನೂ 

ಬಾಯ್ಬಿಟ್ಟು ಮೇಲ್ವಾಯ್ದೊಡಂ . . . ನಿಜಲಲಾಟಪ್ರಾಪ್ತಸಿದ್ದಾಕ್ಷರಂ ತೊಡೆವನ್ನಂ ನಿರ್ಣಯವಾಗಿಲ್ಲ. 'ವಡಿ' (ವಳಿ) ಶಬ್ದವು ಸಾಮಾಪ್ಕ, ದಾರಿ ಎಂಬರ್ಥಗಳುಳ್ಳ, "ವಲ್‌' 

ಭಯಮೇಕೆ ದೇಹಿಗೆ (ಚಶಕು. ೧೨ ೫೩). (ಸಂ. ವಡಬಾಚ್ಛಾಲಾ। ಎಂಬ ದ್ರಾವಿಡಶಬ್ದದಿಂದ ಬಂದಿರಬಹುದೆಂದು ತೆಲುಗುವಿದ್ವಾಂಸರು ಕೆಲವರು 


ವಡಬಾನಲ, ವಡೆಬಾನಳ (ನಾ). 5 ವಡಬ : ಜಲನಿಧಿಯನುಅ್‌ ಕುಡಿವ ವಡ |35| ತರ್ಕಿಸುವರು (ಶಮದ. ಮ. ೯೬ ಅವತರಣಿಕೆ). ೨. [ಸಂಗೀತ] ತಾಳದ ಲಯ : ವಡಿ 
ಬಾ[ಪಾಲಂ. ಕಲ್ಪಾ]ನಲನ ನುಂಗುವ . . . ಕೋಟಿದಾವಾನಳಬಲಾನ್ನಿತಭಟರ | | ತಪ್ಪದೆ ಕೋಲಚಾರಿಗಳಿಂದ ಜಲ್ಕುಡಿ ಮೆಜ್‌ದುವು ದೇವಾಲಯದಿ (ಮೋಹತ. ೧೮-೭). 
ನಳನರ್ಬುದವ ತೋಹಗಿಸಿದ (ತೊಲರಾ. ೪-೭-೧೯). ವಡಬಾನಳ : ಮಾನವಗತಿಯೆಂಬ | | (ಆ--. ತೆಲು. ವಡಿ 
ಮದಮುಖದಾನವ ನಾನಾಖಚರರೆಲ್ಲರನು ಏನುಳಿಯದೆ ತಿಂದು ತಿರುಗಿ ನೋಡುತ | ವ (ನಾ). ಒಂದು ಬಗೆಯ ಬಾಗಿದ ಕತ್ತಿ, -ಖಡ್ಗ : "ವಡಿಕತ್ತಿ' ಪರಾ. 
ವಡಬಾನಳನಂತಿರುತಿಹನು (ತ್ರಿಪುಸಾಂ. ೫-೫೭); ಶರನಿಧಿಯ ವಡಬಾನಳನ ದಳ್ಳುರಿಯ | | (ದೇ. ॥ ತಮಿ. ವಟಿ; ಮಲ. ವಡಿ ಎ ಸಣ್ಣ ಬೆತ್ತ; ಕೊತ. ವಡಿ] 
ವರ್ಮವ ತಿವಿದ ತುಂಬಿಗೆ ಮರಳುದಲೆಯುಂಟಾದಡದು ಭವಭವದ ಪುಣ್ಮಫಲ |4| ವಡಿಕತ್ತಿ (ನಾ). (ಕೊಡಗರು ಬಳಸುವ) ಒಂದು ಬಗೆಯ ಬಾಗಿದ 
(ಕುವ್ಮಾದ್ರೋ, ೪-೬). |ಸಂ.1 ಕರವಾಳೆ, -ಖಡ್ಗ : ನಾಲ್ವರು ವಡಿಕತ್ತಿಗಳನ್ನು ಬೀಸಿ ನಮ್ಮನ್ನು ಕೆತ್ತುವುದಕ್ಕೆ 
ವಡಬಾನಲಚೂರ್ಣ (ನಾ). ಅಜೀರ್ಜವನ್ನು ಗುಣಪಡಿಸಲು ಬಂದರು (ಹುಲಿಹಾ. ೨೨೬). (ವಡ್ಡಿ *- ಕತ್ತಿ] 
ಉಪಯೋಗಿಸುವ ಒಂದು ಬಗೆಯ ಪುಡಿ, - ಚೂರ್ಣ : ವಡಬಾನಲಚೂರ್ಣಕ್ಕೆ ವಡಿಕಲು (ನಾ). (?) : ಮೂಲಸ್ತನದೇವರ್ಗ್ಗೆ ಗಾಣ 'ಮಾನ್ಮ ದೇವರ" ಕಂಮ 
ಯೋಗ :- ಸೈಂಧವಲವಣ ೧ ತೂಕ, ಕಲ್ಲುಪ್ಪು ೧ತೂಕ. .. ಇಷ್ಟನ್ನೂ ಕುಟ್ಟಿ ಸಣ್ಣನಾಗಿ | ತವಗೆ ವಡಿಕಲ ಮಾನ್ಮ ಬರಸೆ ಹರಿಕು ಇನ ಮಾಡುವರ್ಸತ್ತವರ 
ಮಾಡಿ ಗರುಗದ ರಸದಲ್ಲಿ ಮೂಟುದಿನ ನೆನೆಯಿಕ್ಕಿ ಅದಂ ಗರುಗದ ರಸದಲ್ಲಿ ಗುಡಿಯ ೩೫x ಕಜುಗೆ ಮೂಲಸ್ತಾನದೇವರ್ಗಲದೆ ಮೆಲದೆ ದೇ[ವ]ರ್ಗ್ಗೆ ಸಾಲದು 
ಇಂಗುವ ಹಾಗೆ ಅಡುವುದು :ಎವೈವಿ. ೪೮). |ಸಂ.] | (ಸೌಇಣ್ಣ ೮-೬ ೨೯೧-೩೪; 11ನೆಯ ಶತ). (7) 


45 


ವಡಿಕೆ 


ವಡಿಕೆ (ನಾ). (ಉಪ್ಪನ್ನು ತಯಾರಿಸಲು) ಉಪ್ಪುನೀರನ್ನು ತಡೆದು ನಿಲ್ಲಿಸುವ 
ಪಾತಿ ; ಉಪ್ಪುಮಡಿ : ಸರ್ವಮಾನ್ಯ ಬ್ರಂಹ್ಮಸ್ವವಾಗಿ ಕ್ರಯಕ್ಕೆ ಕೊಂಡ 
ಕವಲಹೊಂಡ ಮುಂಡೆಗದೆಯಲಗದ ಸಿಂನೆ. ಉಪ್ಪಿನ ವಡಿಕೆ ಜಾಳಿಗ 
(ಎಕ. vil, ಸಾಗರ. ೪ -೧೩;1566). [1ರ ಇದು "ಮಡಿಕೆ' ಎಂಬುದರ ಆಪಲಿಖಿತವಿರಬಹುದು] 


- ವಡಿಗ (ಪ್ರ). "ಇದರಲ್ಲಿ ವರ್ತಿಸುವವನು' ಎಂಬ ಅರ್ಥದಲ್ಲಿ ಸೇರುವ | 5 


ತದ್ದಿತಪ್ರತ್ಮಯ : ಇದನಿವನಿಕ್ಕುವನೆಂಬೆಡೆಯೊಳ್‌ ವಡಿಗ ಪ್ರತ್ಮಯಮಕ್ಕುಂ . . . 


ವಡಿಗಕ್ಕೆ-ಕುಂಚವಡಿಗಂ, ಪುಲ್ಲವಡಿಗಂ, ಕಳ್ವಡಿಗ೦ (ಶಮದ. ೧೯ ಪ್ರಯೋ) ; ಮಾಲೆಯಿಂ | 


ಜೀವಿಸುವಂ, ಮಾಲೆವಡಿಗಂ. ಏವಂ ಕಂಚುವಡಿಗಂ, ಪಜ್‌ವಡಿಗಂ, ಪೂವಡಿಗಂ 
(ಶಬ್ದಾಮ. ೪೧೬ ಪ್ರಯೋ). 

ವಡಿಬೀಸು (ನಾ). ಕತ್ತಿವರಸೆಗಳಲ್ಲಿ ಒಂದು ಬಗೆ : ಆ ಸ್ಥಾನದಲ್ಲಿಯೇ ನಿಂತು 
ಶೀಘ್ರಗಮನದ ಆದಿಯಲ್ಲಿ ಮುಂದಕ್ಕೆ ಬಂಡಿಗೋಲನ್ನು ಚಾಚಿ ಯರಡು ಪಾರ್ಶ್ವಗಳಲ್ಲಿ 
ಪ್ರತ್ಯೇಕವಾಗಿ ಮೊದಲ ಹಾಗೆ ಬೀಸು ಆವುದು ಮಾಡಲು ತಕ್ಕಂಥಾದು ಅದು ವಡಿಬೀಸು 
ವೆ್ಕಯೆಂ3ದು ನುಡಿಯಲ್ಪಡುವುದು (ಖಡ್ಗಟೀ ೫-೨೧). (ವಡ್ಮಿ*- ಬೀಸು] 

ವಡಿಯನಕಂಟಿ (ನಾ). ಒಂದು ಬಗೆಯ ಮುಳ್ಳುಗಿಡ : ವಡಿಯನಕಂಟಿ, 
ಎಕ್ಕಿಯ ಗಿಡಗಳು, ಮುಳಗಲಕಂಟಿ ಮುಂತಾದ ಗಿಡಗಳಿದ್ದರೆ ಅವುಗಳ ಬೇರುಸಹಿತ 
ಆಗಿದು ತೆಗೆಯಬೇಕು (ಕೃಷಿಪ್ರ. ೨೫). 

[ಆ,ವಡಿಯೃ (17 ೮-- ತೆಲು. ವಡಿಯ ಎ ನಾಗದಂತಿ) 4 ಕಂಟೈ] 

ವಡಿಲ? (ನಾ). ಒಂದು ಬಗೆಯ ವೃತ್ತಿ (?) : ಮಠಕೆ ಕೊಡುವ ಹಣ ೪ ವಡಿಲವರು 
ತಾ ಬದ್ದ ಬಾಳಿನ ಮೇಲೆ (ಸೌಇಎ. ೧೯೩೨, ಉಡುಪಿ. ೩೩೫-೧೧; 1407). [7] 

ವಡು (ನಾ). ಅಡ್ಡಗಟ್ಟೆ ; ಅಣೆ: ಯಿಂಗುಳವಾಡಿ ಕುಣಿಗಿಹಳ್ಳಿಯ ಮಣ್ಣುಂ ಕಂದರ 
ಕಾಡುಕೋಡಿ ಹೊಂನಪ್ಪನ ವಡುಂ ಕಾರಿನಡ ಜಯತದ ಪಾಲ್ಗುಣೇಸ್ಟರಗೆ ಕೊಟ್ಟ. ಕೊಡಗೆ 
(ಮೈನಿ. ೧೯೩೦, ೩೪-೯; 1380); ರಾಮಯ್ಯನು ಮಹನ್ನಯ್ಯನು ಸಹ ವಡುವ ಕಟಿಸಿದ ಬೆಗೆ 
ಕೊಡಗಿ ಹಾಕಿಕೊಟ್ಟ ಕ್ರಮವೆನ್ತೆಂದರೆ (ಎಕ. x1, ಹೊಳಲ್ಲೆ. ೧೨೬-೪; ಜಾ2). | ಒಡ್ಡು] 

ವಡುಗವಟ್‌ (ನಾ). ಒಂದು ಪ್ರದೇಶದ ಹೆಸರು : ಶ್ರೀಮಹಾವಲಿವಾಣರಸರ್‌ 
ವಿಜಯಾದಿತ್ಮನ್‌ . . . ವಡುಗವಲ್‌ ಪನ್ನಿಚಾಶಿರಮುಮ್‌ ಮಣ್ನೆಯಿನ್ಮೂಡಾಯುಮ್‌ 
ಪೃಥುವೀರಾಜ್ಮಂಗೆ[ಯೆ) (ಸೌಇಇ 0-1, ೫-೫; ಸು. ೪ನೆಯ ಶತ). |?] 

ವಡೆ, ಒಡೈ, ವೊಡೆ (ನಾ). ಕಡಲೆ, ಉದ್ದು ಮುಂತಾದ ಬೇಳೆಗಳನ್ನು ಕೆಲವು 
ಗಂಟೆಗಳ ಕಾಲ ನೀರಿನಲ್ಲಿ ನೆನೆಯಿಸಿ, ನಂತರ ರುಬ್ಬಿದ ಹಿಟ್ಟಿಗೆ ಸೊಪ್ಪು, 
ಉಪ್ಪು , ಕಾರ ಮುಂತಾದ ಸಂಬಾರಪದಾರ್ಥಗಳನ್ನು ಮಿಶ್ರಮಾಡಿ ಕರಿದು 
ತಯಾರಿಸುವ ಒಂದು ಬಗೆಯ ಖಾದ್ಯವಿಶೇಷ :- ದಧಿಯಾಮ್ಲ ದುಗ್ನಾದಿಯಲಿ 
ವ(ಪಾಕಾಂ. ವೊ]ಡೆಗಳಂ ಕಲಸಲದು ಕದಂಬಕಮಕ್ಕು 
ವ [ಪಾಠಾಂ. ವೊ] ಡೆಗೆ ಕಲಸುವ ತೆಜದಿ ಕಲಸಿದುದ್ದಿನ ಹಿಟ್ಟ ಕಡಲೆಯಂದದೊಳಗುಂಡೆಯ 
ಮಾಡಿ... ಸಕ್ಕರೆಯ ಪಾಕದೊಳಗಿಕ್ಕಿ ಕಟ್ಟುವುದು ಲಡ್ಡುಗೆಯನು (ಸೂಪಶಾ. ೧-೫೭); 
ಸುಖೀನುಂಡೆ ವಡೆ ಗಾರಿಗೆಯ . . . ಬಡಿಸಿದರೊಲವಿಂ (ಮೋಹತ. ೩-೫೨). ಓಡ: 
ಸಂಡಿಗೆಗಳುದ್ದಿನೊಡೆ ಶರ್ಕರೆಯ ಜೇನ್‌ಬುರುಡೆ ಪಪ್ಪಳಂ (ಪರಶು. ೫-೩೨); ವಾಸನೆಯನ್ನು 
ಎರಚುತ್ತಿದ್ದ ಉದ್ದಿನ ಒಡೆಗಳನ್ನು ಸಾಹೇಬರು ಅರೆಕ್ಷಣ ನೋಡಿ, ಒಂದನ್ನು . . . 
ತಿಂದರು (ಮಗಮುಂ. ೩೩). ವೊಡೆ : ಕರಾಯಕ್ಕೆ ವೊಡೆಗೆ ಉದ್ದು ಪ ೧ ಅಕ್ಕಿ ಪಂ ॥ 
ತುಪ್ಪಂ (ಎಕ. ೪1, ಮೂಡಗೆ. ೪೦-೧೫;1552). 

[ದೇ. 8 ತಮಿ. ವಟೈ; ತೆಲು. ವಡ; ತುಳು. ವಡೆ./ ಸಂ. ವಡಾ] 
ವಡ್ಡ, (ಗು). ೧. ಹಿರಿಯ ; ಪೂಜ್ಮ : 'ವಡ್ಡಾರಾಧನೆ' ಪರಾ. 


(ಮಂಗರಾ. ೬೫-೬); 


೨. ಹಳೆಯದಾದ ; ಪ್ರಾಚೀನ : "ವಡ್ಡಾಚಾರ' ಪರಾ. ೩. ದೊಡ್ಡ ; 


ಬೃಹತ್ತಾದ : "ವಡ್ಡದಾರಿ' ಪರಾ. ( ಪ್ರಾ. ವಡ್ಡ.! ಸಂ. ವೃದ್ಧ] 


ವಡ್ಡ "ವಟ್ಟಿ' ನೋ. 
ವಡ್ಡಂತಿ (ನಾ). ಹುಟ್ಟುಹಬ್ಬ ; ಜನ್ಮದಿನ : ""ವಡ್ಡಂತಿ ( ಒಡ್ಡಂತಿ) - ವರ್ಧಂತಿ'' 
(ತದ್ಭಕೋ. ೩೯); ಹರಿದಿನವಿಂದು ಯಜ್ಞಾರಂಭದಿನ ವಡ್ಡಂತಿ ಲೇಸೆಂದು . . . ತಿಂದು 


ಕೊಬ್ಬಿದ ನಿಮಗೆ ಸುಭಟರ ಮಾತದೇಕೆಂದ (ಕುವ್ಕಾವಿ. ೭-೧೩); ವಡ್ಡಂತಿ 


೭೭೬೮ 


ವಡ್ಡರಾವುಳ 


ಇಂದು ಯಜ್ಞಾರಂಭದಿನ ಜನ್ಮಗೋಚರಗ್ರಹಕಷ್ಟವೆಂದೆನುತಲಿ ಎಂದು ನಾನಾ 
ಪರಿಯಲರಮನೆಯ ರೊಕ್ಕವಂ ತಿಂದು . ರಾಜಗುರುತನದಿಂದಲೆಲ್ಲರಂ 
ಮರೆತಿಹಿರಿ (ತುರಂಗ. ೩೭-೧೪). "ಒಡ್ಡಂತಿ' ಪರಾ... [ಆ ವರ್ಧಂತಿ! 
ವಡ್ಡದಾರಿ (ನಾ). ದೊಡ್ಡರಸ್ಸೆ ; ಹೆದ್ದಾರಿ : ತೆಂಕಲು ಮೂತೆನೆಯ ಪಂನಸಿನ 
| ದಾರಿಯ ಪತ್ತಿರೆ ಪಡುವಲು ಟಕ್ಕಳಿಗೆಯ ವಡ್ಡದಾರಿಯಿಂ ಬಡಗಲು 
(ಕೊಲ್ಹಾಶಾ. ೧೩ -೩೧; 21೮6). [ವಡ್ಡ ಸ: ದಾರಿ] 
ವಡ್ಡಬೆವಹಾರಿ, ವಡ್ಡಬ್ಯವಹಾರಿ, ವಡ್ಡವ್ಯವಹಾರಿ (ನಾ). ಹಿರಿಯ ವರ್ತಕ , 
ವರ್ತಕರ ಮುಖಂಡ ಮಲೆಯಾಳ ವಡ್ಡಬೆವಹಾರಿ ಕೊಮರ 
ಮೂರ್ಕಶ್ರೀಸಯಂಜುಕಲಿಸ್ಟಾಮಿದೇವರ್ಗೆ ನಂದಾದೀವಿಗೆಯ ನಡೆಸುವವ್ಹಾಗಿ . 
ಬಿಟ್ಟ ಗದ್ಮಾನವಯ್ದ್ಹು (ಸೌಂ. ೧. 1, ೫೬೭-೧೯: 11೧6): ಶ್ರೀ ಭೀಮೇಶ್ವರದೇವ 
ಲಬ್ದವರಪ್ರಸಾದಂ ವಡ್ಡಬೆವಹಾರಿ ಬೀವಿಸೆಟ್ಟಿಯರು ಮಾಡಿಸಿದ ಪ್ರತಿಷ್ಠೆ 
(ಸೌಇಇ. 7« - ,, ೨೩೦-೦೫; 1134. ವಡ್ಡಬ್ಯವಹಾರಿ : ಗೊಂಮಟದೇವರ 
ಸುತ್ತಾಲಯದೊಳು ವಡ್ಡಬ್ಮವಹಾರಿ ಮೊಸಳೆಯ ಬಸವಿಸೆಟ್ಟಿಯರು . 
ವರಿಸನಿಬನ್ನಿಯಾಗಿ ಕೊಡುವ ಪಡಿ (ಎಕ. 8, ೨೩೫-೩; ಸು 1165); ಶ್ರೀಮನ್ಮಹಾವಡ್ಡ 
ಬೃವಹಾರಿ ಸಿಂಕಸೆಟ್ಟಿಯ ಮಗ ಸಿಂದಿಸೆಟ್ಟಿ (ಮೈಲರಿ. ೧೯೪೬, ೩೧-೬: 1314). 
ವಡ್ಡವ್ಯವಹಾರಿ : ಶ್ರೀನಿಡುಂಗಾಲ್ನಾಡ ಶ್ರೀಮನ್ಮಹಾಮಲೆಯಾಳ ವಡ್ಡವ್ಮವಹಾರಿ 
| 


10 


೬ ೬.೬ ಶ್ರೀಮತ್ರಿವಶಕ್ತಿಪಣ್ಣಿತರ ಕಾಲಂ ಕರ್ಚಿ ಧಾರಾಪೂರ್ವ್ವಕ(೦)ಮ್ಮಾಡಿ 
ಬಿಟ್ಟ ಗದ್ಮಾಣಂ ೧೪ (ಸೌಣಇ.%-1,೧೮೯-೨೧;ಸು. 1113); ಅಲ್ಲಿಗೊರ್ಬ ವಡ್ಡವ್ಯವಹಾರಿ 
ಬಂದು ಬೀಡುಬಿಡುವುದುಂ (ದಶಕು. ೪-೭೮ ವು. [ಆ ಸಂ. ವೃದ್ಧವ್ಯವಹಾರಿನ್‌) 
ವಡ್ಡಬ್ಯವಹಾರಿ "ವಡ್ಡಬೆವಹಾರಿ' ನೋ. 
ವಡ್ಡಮರ (ನಾ). ಹಳೆಯ ಮರ : ದೇವರಿಗೆ ೩x ೩ ೩ ರಿರೆ ಬಡಗಲು 
ರಾಜಬೀದಿಯಿಂ ಪತ್ತಿರೆ ಮೂಡಲು ವಡ್ಡಮರದ ಮನೆಯಿಂ ಪತ್ತಿರೆ . .. ಪ್ರಭುಮುಖ್ಕ 
ಮಹಾಜನಂಗಳಿಗೆ ಪಾದಪೂಜೆಯಂ ಕೊಟ್ಟು (ಕೊಲ್ಹಾಶಾ. ೧೩-೪೫; 1166). 
(ವಡ್ಡ + ಮರ,] 
ವಡ್ಡರಾಗಿ (ನಾ). ನೆನೆಯಿಸಿ ಒಣಗಿಸಿಗ ರಾಗಿ : ವಡ್ಡರಾಗಿ ಬೀಸಿ ಹುರಿಹಿಟ್ಟು 
ಮಾಡು (ರೂಢಿ). 
ವಡ್ಡರಾಗಿ ಹಿಟ್ಟು ಎ ವಡ್ಡರಾಗಿಯನ್ನು ಬೀಸಿ ಮಾಡಿದ ಹಿಟ್ಟು: ವಡ್ಡರಾಗಿ 
ಹಿಟ್ಟು ಬಹಳ ಪೌಷ್ಠಿಕವಾದ ಆಹಾರ (ರೂಢಿ). (ವಡ್ಡ + ರಾಗಿ] 
ವಡ್ಡರಾವುತ್ತ (ನಾ). ಹಿರಿಯ ರಾವುತ ; ಅಶ್ವಾರೋಹಿ : ವಡ್ಡರಾವುತ್ತರ 
ಮೊತ್ತಮೊಡ್ಡುಗೊಂಡು ಮಮ್ಮಳಿಯಾಗಿ ಕಾದುವ ಬೇವಸದೆಸಕದಿಂ ಮಾಮಸಕಂ 
ಮಸಗಿ (ಬಾಧಪು ೧೩-೮೪ ವ). (ವಡ್ಡ, 1 ರಾವುತ್ತ (ಆ ರಾವುತ)] 
ವಡ್ಡರಾವುಳ, ವಡ್ಡಲಾಉಳ, ವಡ್ಡಲಾಗುಳ, ವಡ್ಡಲಾವುಳ, ವಡ್ಡೆರಾವುಳ 
(ನಾ). ಒಂದು ಬಗೆಯ ತೆರಿಗೆ ಶ್ರೀಮತ್‌ ವಡ್ಡರಾವುಳದ ಪೆರ್ಗ್ಗಡೆ 
ಸೋಮನಾಥಯ್ಕಂಗಳ ಬೆಸದೆ (ಸೌಇಇ. ೫, ೩೪-೭; 1053); ಸಾಸಿರ ಪೇಜುವತ್ತಿಂಗೆ 
ಪೆರ್ಜುಂಕ ಬಿಲ್ಕೊಡೆ ವಡ್ಡರಾವುಳವೊಳಗಾಗಿ ಸುಂಕವೆಲ್ಲಂ |ಪ|ರಿಹಾರಂ 
ಮಾಡಿ ಬಿಟ್ಟಂ (ಎಇ. 2೧೧/॥1,೩೫-೫೦; 1೦೫). ವಡ್ಡಲಾಉಳ : ಗವಟೇಶ್ವರದೇವರ್ಗೆ 
ಅಡಕೆಯ ಸುಂಕ ವಡ್ಡಲಾಉಳ ಹೆಜ್ಜುಂಕಮಂ ಬಿಟ್ಟರು 
ವಡ್ಡಲಾಗುಳ: ಪನ್ನಕೇಣಿ ವಡ್ಡಲಾಗುಳದ 
ಸುಂಕವೆರ್ಗ್ಗಡೆ ಸಂಗವಯ್ಮನುಂ ಬನವಾಸಿ ಪನ್ನಿರ್ಚಾಸಿರದ ಸುಂಕವೆರ್ಗ್ಗಢೆ(ಡೆ) 
ಚಾವುಣ್ಣಮಯ್ಮನುಂ . . . ಅನ್ತೆನಿಬರುವಿಟ್ಟು 
ವಡ್ಡಲಾವುಳ : ವಡ್ಡಲಾವುಳದ ಸುಂಕದವರು ಪೇಲ್‌ಂಗೆ ಕೊಳ್ಳ ವೀಸವಂ 
ಸಪ್ತಾರ್ದಿಲಕ್ಷೆಯ ವಡ್ಡಲಾವುಳದ 
ಪಡೆದು ಸುಖಸಂಕಥಾವಿನೋದದಿಂ ರಾಜ್ಯಂಗೆಯ್ಯುತ್ತಮಿರೆ 
ವಡ್ಡೆರಾವುಳ : ಶ್ರೀಮತ್‌ 


ನಾರಣಮಯ್ಕಂಗಳ್‌ (ಕಣಇಆ. ೧೦೩-೮-೧೬; 1076). 


ಮೂಲುಲಕ್ಕ 


(ಸೌ 0... 238-4; 1142). 


40 (ಎಇ. XVI, ೭೮-೩೨; 1037). 
ಪತ್ತು 
ಸುಂಕಮುಮಂ 


(Mr. Di ೨೨೩-೯; 7127). 


(ಎಣ XVI, ೭೯-೩೭; 1037); 


ವಡ್ಡೆರಾವುಳದ 
45| ದಂಣ್ನನಾಯಕಂ 


(ವಡ್ಡ? *- ರಾವುಳ./ ತೆಲು. ವಡ್ಡರಾವಳಮು। 


ವಡ್ಡಲಾಉಳ 


ವಡ್ಡಲಾಉಳ "ವಡ್ಡರಾವುಳ' ನೋ. 
ವಡ್ಡಲಾಗುಳ "ವಡ್ಡರಾವಳ' ನೋ 
ವಡ್ಡಲಾವುಳ "ವಡ್ಡರಾವುಳ' ನೋ. 
ವಡ್ಡವಾರ, ವೊಡ್ಡವಾರ (ನಾ). ಒಂದು ವಾರದ ಹೆಸರು ; ಶನಿವಾರ ; 
Ip ಕೆಲವರು ಇದನ್ನು ಶನಿವಾರವೆಂದು , ಕೆಲವರು ಗುರುವಾರವೆಂದು, 
ಕೆಲವರು ಸೋಮವಾರವೆಂದು,, ಕೆಲವ ಮಂಗಳವಾರವೆಂದೂ 
ಅಭಿಪ್ರಾಯಪಡುತ್ತಾರೆ : ಕಳಶಜನನಿಂತು * ಕೊಲಿಸಿದ. ಏಳನೆ ಗದಂ 
ಧರ್ಮನಂದನಂ ಕ್ರೂರದಿನಂಗಳ ಪೆಸರಂ ಮಜ್‌ಯಿಸಿ ೦ಗಳವಾರಂ ವಡ್ಡ 
(ಪಾಠಾ. ಕಡ್ಡ)ವಾರಮೆಂಬುತೆ ವಲಂ (ಗದಾಯು. ೩-೨೦೬); ಫಾಲ್ಗುಣಸುದ್ದ ಪಂಚಮಿ 
ವಡ್ಡವಾರದಮ್ಹು . . . ಕೊಟ್ಟಿ ಕರಿಯ ನೆಲಂ (ಕಣಆ. ೧೨೦: ೨೬-೬; 1055); 
ಸಿದ್ಧಾರ್ತೀಸುವತ್ಸರದ ಜೇಷ್ಠದಮಾವಾಸೆ ವಡ್ಡವಾರ ಸೂರ್ಯಗ್ರಹಣದಂದು 
(ಸೌಇಇ. 1% - ೧೪೫-೨೬; 107); ಕಾರ್ತಿಕಪು್ಣಾಮೆ ವಡ್ಡವಾರದಂದಿನ 
ಸೋಮಗ್ರಹಣಪರ್ವ್ವನಿಮಿತ್ತಂ . . . ಭೂಮಿಯನಿಪ್ಪತ್ತುನಾಲ್ಕು ಮತ್ತರನಿತ್ತಂ 
(ಕೊಲ್ಹಾಶಾ. ೩-೪೦; 1070): ಬೇಷ್ಠಬಹುಳಚ್ಚಟ್ಟಿ ವಡ್ಡವಾರಂ ಶಾಶನ ನಿಂದುದು 
(ಎಕ. 111, ಶಿವಮೊ. ೧೦-೩; 10957); ಶ್ರಾವಣಬಹುಳ ೫ ವಡ್ಡವಾರದಂದು 
ಸರ್ವ್ವಚಿತುಸಂವತ್ಸರದ ಫಾಲ್ಗುಣ 
ವಡ್ಡವಾರದಂದು (ಎರ ೪॥, ಶಿವಮೊ. ೫೧-೧೬; 11087); ಶ್ರಾವಣಸುದ್ಧ ೭ ವಡ್ಡವಾರ 
(ದಂದು (ಸಾಇಇ. ಬಗ, ೩೭೦-೭; 1124); ಮಾಘಬಹುಳ ೧೪ ವಡ್ಡವಾರದಂದು 
ಶಿವರಾತ್ರಿಯ ಪರ್ವನಿಮಿತ್ತವಾಗಿ ಕೊಟ್ಟ 'ಸು೦ಕ (ಎಇ ೫1%, ೩೮-೪೭; 1144); 
ವೈಸಾಖಬಹುಳಪಣ್ಣುಮಾ ವಡ್ಡವಾರ (ಎಕ. 1x, ಚನ್ನಪ. ೬೪-೮; 1176); ಜ್ಮೇಷ್ಮಸುದ್ದ ೩ 
ವಡ್ಡವಾರ ಉತ್ತರಾಯಣ (ಮೈಆರಿ. ೧೯೨೮; ೯-೪೦; 1183); ಪ್ರಶ್ಮ(ಷ್ಠ) ಬಹುಳ ೧೦ 
ವಡ್ಡವಾರ ವುತ್ತರಾಯಣ ಸಂಕ್ರಮಣ ವೃತೀಪಾತದಲು (ಇಆ. ೫1. ೯೭-೩೪; 1167); 
ವೈಶಾಖಬಹುಳ ೭ವಡ್ಡವಾರ ಉತ್ತರಾಯಣ (ಎಕ 31, ಕಡೂರು. ೭೭-೨೭; 1104); 
ಸಕವರ್ಷಂ ನಳಸಂವತ್ಸರದ ಜೇಷ್ಠಸುದ್ಧ ೧೩ ವಡ್ಡವಾರದಂದು 
ಧಾರಾಪೂರ್ವಕಂ ಮಾಡಿ (ಎಕ. ೫1೪, ಗುಂಡ್ಲುಪೇ. ೨೭-೧೮; 1196); 


(ಎಇ. Xvi, ೨೦೦-೨; 1107); ಪೌರ್ಣ್ಣಮಿ 


೧೧೧೮ 
ಶ್ರೀವೀರವಜ್ರದೇವ 
ವರ್ಷದ ೯ನೆಯ ವಿಷುಸಂವತ್ಸರದ ದ್ವಿತಿಯವೈಶಾಖ ಶು ೧ ವಡ್ಡವಾರದಂದು 
( ಕಕುಲ. ಓ-೭೦; 1403); ಮಾಘಸುದ್ಧತ್ರಯೋದಶಿ ವಡ್ಡವಾರ ರೋಹಿಣೀನಕ್ಷತ್ರ 
ಕರ್ಕಟಕ ಲಗ್ನದಲ್ಲಿ (ಎಕ. ೪, ಹಾಸನ. ೬೫-೩೬; 25577); ಘಾಲ್ಗುಣ ಬಹುಳದಮಾವಾಸ್ಕೆ 
ವಡ್ಡವಾರದಂದು 
ತದೃರ್ಷಾಭ್ಯನ್ತರದ  ಕಾರ್ತ್ರಿಕಪೌರ್ಣ್ಣಮಾಸಿ ವಡ್ಡವಾರದಂದು (ಶಾಸವ. ೭೭-೮); 


ಸೂರ್ಯಗ್ರಹಣನಿಮಿತ್ತ೦ (ಮೈಆರಿ. ೧೯೬೫, ೪೯-೮೨; 17ನೆಯ ಶತ?); 


ಚೈತ್ರಶುದ್ಧಪಂಚಮಿ ವಡ್ಡವಾರ (ಶನಿವಾರ) ವಿಜಯನಾರಾಯಣಪ್ರತಿಷ್ಠೆ 
ಮಾಡಿದರೆಂದೂ . . . ಕಂಡುಬರುತ್ತದೆ (ಹೊಣ್ಲುವಾ. ೨೧). ವೊಡ್ಡವಾರ : 
ಜಯಸಂವತ್ಸರದ ಕಾರ್ತಿಕ ಸುದ್ಧಪಂಚಮಿ ವೊಡ್ಡವಾರದಂದು ಹವಾಳಿ 


ಪಾಳೆಯದಲು (ಎಕ. ೪, ಹಾಸನ. ೨೯-೬; 1174). 
[ಆ ಸಂ. ವೃದ್ಧವಾರ.! ತೆಲು. ವಡ್ಡವಾರ ವ ಶನಿವಾರ] 
ವಡ್ಡವೃವಹಾರಿ "ವಡ್ಡಬೆವಹಾರಿ' ನೋ. 
ವಡ್ಡಳಭತ್ತ (ನಾ). ಒಂದು ಬಗೆಯ ಭತ್ತ : ಭೂಮಿಯಲು . . . ವಡ್ಡಳಭತ್ತ 
ಮೂಡೆ ೭೭ (ಸೌಇಎ. ೧೯೨೯, ಮಂಗಳೂರು. ೪೬೪-೪೧; 1325). 
ವಡ್ಡಳ? (18 <- ತೆಲು. ವಡ್ಡು ನ ಭತ್ತ) ೬ ಭತ್ತ (ಆ ಬತ್ತ)] 
ವಡ್ಡಾಗರ (ನಾ). ದೊಡ್ಡ ಸ್ಥಳ ; ಹಿರಿದಾದ ನೆಲೆ : ಪುರಿಗೆಟ್‌ಯ ೪೮ ಸಾಸಿರ 
ಮತ್ತರ್ಬ್ಯೂಮಿಯಿಂದೊಳಗೆಲೆಯಂ ಮಾಜುವ ತಳದೊಕ್ಕಲು ವಡ್ಡಾಗರವಾಡಿಯಾಗಿ 
ಪೇಜ`ನಲುಂ ತಲೆವೊಟ್‌ಯಲೆಲ್ಲಿ ತಂದಡಂ ದೇವರ್ಗ್ಗೆ ಪನ್ನಾಯದ ಸುಂಕಮುಮಂ 
- ಬಟ್ಟಿರ್‌ (ಎಇ x ೩೩-೩೭) 1102); P ಈ ಪ್ರಂ ೂೋಗದಲ್ಲಿರುವ 
"ವಡ್ಡಾಗರವಾಡಿಯಾಗಿ' ಎಂಬುದು "ವಡ್ಡಾಗರವಾದಿಯಾಗಿ' 
ಎಂದಿರಬಹುದು; ಕರಿಗಳ ಕಣಿ ಶಬರರ ನಿಧಿ ಮರಗಳ ವಡ್ಡಾಗರಂ ದವಾಗ್ನಿಯ 


ಸತ್ರಂ ಹರಿಣಂಗಳ ಹರವರಿ (ಚಂದ್ರಪು. ೫-೪೭). (ವಡ್ಡ, 1 ಆಗರ | 


೭೭೬೯ 


ಟಾ 


35 


45 


ವಣಿಕೆ 


ವಡ್ಡಾಚಾರ (ನಾ). ಪ್ರಾಚೀನ ಸಂಪ್ರದಾಯ :ವಡ್ಡಾಚಾರವ ನುಡಿನುಡಿದಂದೆಡ್ಡವೆ 
ಪೊಗಳ್ಳೆಂಗೆ ಗುಡ್ಡಶಾಸ್ತ್ರನ್ವಿತ ಸಂವಡ್ಡಿಯನೆನ್ಲು ಪೊಗಳ್ಳುದು ವಡ್ಡಬ್ಕವಹಾರಿ 
ಮುದ್ದನಂ ಧರೆ ಸತತಂ (ಸೌಇಇ 0.೬ ೨೯೭-೫೯; 1177). [ಆ ಸಂ. ವೃದ್ಧಾಚಾರ) 

ವಡ್ಡಾರಾಧನೆ (ನಾ). ೧. ಹಿರಿಯರ ಆರಾಧನೆ ; ಪೂಜ್ಮರ ಆರಾಧನೆ. 
೨. ಕನ್ನಡ ಸಾಹಿತ್ಯದ ಒಂದು ಪ್ರಾಚೀನ ಗದ್ಮಗ್ರಂಥದ ಪ್ರಚಲಿತ 
ಹೆಸರು : ಈ ಪೇಬ್ದ ಪತ್ತೊಂಭತ್ತು ಕಥೆಗ[ಳಂ। ಶಿವಕೋಟ್ಕಾಚಾರ್ಯರ್‌ ಪೇಟ್ಗೂ(ರ್‌] 
ವಡ್ಡಾರಾಧನೆ ಸಂಪೂರ್ಣಂ (ವಡ್ಡಾರಾ. ೧೯೪-೧೩); ವಡ್ಡಾರಾಧನೆಯ ಗದ್ಮಶ್ಶೆಲಿ ಇಡೀ 
ಕನ್ನಡ ಸಾಹಿತ್ಯದಲ್ಲಿ ಅಪೂರ್ವವಾಗಿದೆ (ಕಸಾಚ. ೭೪). 

(ವಡ್ಡ, * ಆರಾಧನೆ.! ಸಂ. ವೃದ್ದಾರಾಧನಾ। 

ವಡ್ಲಿ "ಬಡ್ಡಿ' ನೋ. 

ವಡ್ಡಿ (ನಾ). ಓಡ್ರದೇಶ; ೫ ಈಗಿನ ಒರಿಸ್ಸಾ : ವರಕೌಶಲ ಪಲ್ಲವ ವಡ್ಡಿ 
ಕಾಶ್ಮೀರ ಕುರುಜಾಂಗಣ ಹಮ್ಮಾರ (ಜ್ಞಾನಚ. ೩೭-೧೦೪). [ಆ ಪ್ರಾ. ಓಡ್ಡ./ ಸಂ. ಓಡ್ರ] 

ವಡ್ಡಿನಾಯಕ (ನಾ). ೧. ಬಡ್ಡಿವ್ಕಾಪಾರದ ಮುಖಂಡ. ೨. ಶಿರುಪತಿಯ 
ವೆಂಕಟೇಶ್ವರನನ್ನು ಧನಾಕರ್ಷಣೆ ಮಾಡುವನೆಂದು ಅಲಂಕಾರಿಕವಾಗಿ 
ಕರೆದಿರುವ ಹೆಸರು : ಎನ್ನ ಗುಡ್ಡದಂತಹ ಪಾಪ ತರಿದು ಕಾಯೊ ವಡ್ಡಿನಾಯಕ 
ಸಾರೆ ಕರೆದು (ಜಗದಾ. ೩೨೫). [ವಡ್ಲಿ (ಆ ಬಡ್ಡಿ) 1% ನಾಯಕ] 

ವಡ್ಡೆರಾವುಳ 'ವಡ್ಡರಾವುಳ' ನೋ. 

ವಡ್ರ (ಗು). ೧. ದೊಡ್ಡದಾದ ; ವಿಶಾಲವಾದ. (ನಾ). ೨. ದೊಡ್ಡದು ; 
ವಿಶಾಲವಾದುದು : '"ವಿಶಂಕಟಂ, ಪೃಥು, ಬೃಹತ್‌ . . . ವಡ್ರ, ಉರು, 
ವಿಪುಲಂ - ೯ ವಿಶಾಲವಾದದ್ದು, ಅಗಲವಾದದ್ದು, ದೊಡ್ಡದು'' (ಸಿದ್ಧಾಂತಿ ೩೩೯). 

[ಸಂ.1 

ವಣಖಾಣ (ನಾ). (ದನಗಳಿಗೆ ಹಾಕುವ) ಅಡವಿಯ ಹುಲ್ಲು ; ವನದ 
ಮೇವು : ಕಳುಕು ಕಂಡಿಕೆ ವಣಖಾಣ ನಿಬನ್ನಿ ನೂಲ ಹದಿಕೆ ಅಡಕೆಯ ಸುಂಕ 
ಬೆಳ್ಳಾಯ ಸುಂಕ . . . ಸರ್ವಬಾಧಾಪರಿಹಾರವಾಗಿ . . . ಅಶೇಷಮಹಾಜನಂಗಳ್ಗೆ 
ಧಾರಾಪೂರ್ವ್ವಕಂ ಮಾಡಿ ಕೊಟ್ಟರು (ಎಕ. ೪1, ತರೀಕೆ. ೨೦-೨೯; 1185). 

(ವಣ್ಮ (1೧ <- ಸಂ. ವನ) ೬ ಖಾಣ। 

ವಣಪ್ರಮಾಣ(ನಾ). (?) : ಆ ಚೆಂನ್ನಪಟ್ಟಣದ ಚಾವಡಿಗೆ ಸಲುವ ಕಿಜುಗವರ ಸ್ಥಳದ 
ಸುಳ್ಳೆರಿಯ ಕಾಲುವಳಿ ಹಿರಿಯಕಮನೆಯ ವಣಪ್ರಮಾಣಿನಲ್ಲಿ ಕುಳ ಬಳಿ ಸಾಂಮ್ಮ ಸಹ 
ವರಹ ನಾಲ್ವತ್ತು ಹೊಂನು ತೆಜುವ ಬೆಟ್ಟಹಳಿಯೆಂಬ ಗ್ರಾವಲು ಹಿಂದೆ ಹತೆಂಟು 
ಕಾಲದಿಂದ ನಾಮನಷ್ಟವಾಗಿ ನಿನಾಮವಾಯಿತು (ಎಕ. 09), ಚನ್ನಪ. ೨೯೯-೯; 13೫೦7). 

(ವಣ? 4 ಪ್ರಮಾಣ] 

ವಣಾರ (ನಾ). ಒಬ್ಬ ಕ್ಷುದ್ರದೇವತೆಯ ಹೆಸರು (?): ಕ್ಷೇತ್ರಪಾಲ 
ವಣಾರ ಭೈರವ ಮೈಲಾರ . . . ಮಾರಿ ಮಸಣಿ ಸೊಸಣಿ ಮೊದಲಾದ 
ದೈತ್ಮರು ವರಮನೀಗುಮೆಂಬಾಸೆಯೊಳ್‌ ಓರ್ವರಂ ಕಂಡೊರ್ವರೆಜಗುವುದುಂ 

(?] 

ವಣಿಕ, (ನಾ). ವರ್ತಕ ; ವ್ಯಾಪಾರಿ : ""ವೈದೇಹಕಃ, ಸಾರ್ಥವಾಹು , ನೈಗಮಃ , 
ವಾಣಿಜು, ವಣಿಕ: . . . ಕ್ರಯವಿಕ್ರಯಿಕು - ೯ ವರ್ತಕತನ ಮಾಡುವವನ ಹೆಸರು, 
ಕೊಂಡು ಮಾರುವ ವ್ಯಾಪಾರಿಯು, ದುಕಾನ್‌ದಾರ'' (ಸಿದ್ಧಾಂತಿ. ೨೯೭). 

(ಸಂ. ವಣಿಚ್‌] 

ವಣಿಕ (ನಾ). (2): ಕಣಿಕದ ಬಟುವ ತೆಗೆದು ವಣಿಕ ಸೂಸಲನಿಕ್ಕಿ ಮಣಿದು 
ಪೈಠವದ ವರ್ತುಳ ಭಾಷಣಂಗೈದು ಲಣೆತ ಗವಿಯಿಂ ಪಚನಿಸುತ್ತ ಷರ್ಕರೆಗೂಡಿ . . . 
ನವ ಹೂರಗೆಯನರ್ಪಿಸಿದರಣಿವೆತ್ತು ಬಿಸಿಯ ಫೃತದಿ (ಲಿಂಗಪು ಆ-೧೦). 17) 

ವಣಿಕಾತೃಣ (ನಾ). ಒಂದು ಬಗೆಯ ಹುಲ್ಲು : “ದುಗ್ಲಿಕಾಕಃ - ವಣಿಕಾತೃಣ'' 
(ಓಷಧಿ. ೭೮). (|ಸಂ.) 

ವಣಿಕೆ (ನಾ). ಎ ವಣಿಕಾತೃಣ: ""ವಣಿಕಾ - ವಣಿಕಾತೃಣ'' (ಓಷಧಿ. ೧೬). 

[ಸಂ. ವಣಿಕಾ] 


(ವದ್ಮಸಾ. 11.೮೨೦ ವ). 


ವಣಿಗ 


ವಣಿಗೃ (ನಾ). ವ ವಣಿಕ: ಸಾಸಿರ್ಬ್ಬರುಂ ಸ್ಥಳದ ಸಮಸ್ತ([ಹೊನ್ನ ವಣಿಗರುಂ 
ತಮ್ಮ ಧರ್ಮವಾಗಿ ಶ್ರೀಸಿದ್ದೇಶ್ವರದೇವರಂಗಣದ ಮಠದ ಕಟುಕಲ್ಲು . . . 
ಹೇರಿಂಗೆ ಇರ್ಪತ್ತೆ ೈದೆಲೆಯ [೦] . . . ಬಿಟ್ಟರು (ಕಇಆ. ೧೫-೪-೧೯೯; ಸು. 1093). 

(ಆ ಸಂ. ವಣಿಚ್‌। 

-ವಣಿಗೃ (ಪ್ರ). ಒಂದು ತದ್ಧಿತಪ್ರತ್ಯಯ ಕೈಕೊಳ್ಳುದು ವಣಿಗ 
ಪ್ರತ್ಮಯಮುಣ್ಣುದು ಜೀವಿತಮಾಗಿ ಬಆ್‌ದೆ ತಿನುತಿರ್ಪವನೊಳ್‌ . . . ವಣಿಗ 
ಪ್ರತ್ಮಯಕ್ಕೆ - ಕೂಚ್ಬಣಿಗಂ (ಶಮದ. ೨೦೬); ಗ ಪ್ರತ್ಮಯೋ ವಣಿಗ ಪ್ರತ್ಮಯಶ್ಚ ವಾ 
ಭವತಃ... ಲಂಚದಿಂ ಜೀವಿಸುವಂ ಲಂಚಗಂ, ಲಂಚವಣಿಗ೦ (ಶಬ್ದಾನು. ೪೧೫ ವೃತ್ತಿ). 

-ವಣಿಗೆ (ಪ್ರ). (ಧಾತುಗಳಿಗೆ ಹತ್ತುವ) ಒಂದು ಭಾವನಾಮಪ್ರತ್ಕಯ : 
"ನೆಜವಣಿಗೆ', "ಬರವಣಿಗೆ' ಪರಾ. 

ವಣಿಗ್ಗೇಹ (ನಾ). ವರ್ತಕನ ಮನೆ ; ವ್ಯಾಪಾರಿಯ ಗೃಹ : ಶ್ರೀನಿವಾಸ 
ದ್ವಿಚಾಧೀಶಪವಿತ್ರಾವಾಸವಿಸ್ತಾರದಿನೆಸೆವ ವಣಿಗ್ಗೇಹಸಂದೋಹದಿಂ ಶೋಭಿಪುದೆತ್ತಂ 
ನೋರ್ಪ್ಪಡಂ (ಕಣ. ೫, ೨೬-೨೬; 1147). |ಸಂ.।1 

ವಣಿಗ್ವರ (ನಾ). ಪ್ರಸಿದ್ದನಾದ ವರ್ತಕ : ಈ ವಾನರಂ ಪೂರ್ವಜನ್ಮದೊಳ್‌ 
ಧ್ಯಾನಪುರದೊಳ್‌ ವಣಿಗ್ವರಂ (ಪಾಕಾಂ. ವಣಿಗ್ವಂಶಂ] ಕುಬೇರದತ್ತಂಗಂ ತದ್ಭನಿತೆ 
ವಸುದತ್ತೆಗಂ ನಾಗದತ್ತನೆಂಬೊಂ ಮಗನಪ್ರತ್ಕಾಖ್ಮಾನಮಾಯೆಯಂ ಕೈಕೊಂಡು 
(ಆದಿಪು. ೫-೧೭ ವ); ವಣಿಗ್ವರರ್‌ ಗಂಧಿಗರ್‌ . . . ಜೂಜುಗಾಟರ್‌ ಮುಖ್ಕರೊದಗಿ 
ಬರುತಿರ್ದರೇಂ ವಣ್ಣಿಸುವೆನು (ಚೆಬವು. ೪೭-೪೧). [ಸಂ.1 

ವಣಿಗ್ವಾಟ (ನಾ). ವ್ಯಾಪಾರಸ್ಥರ ಬೀದಿ ; ಅಂಗಡಿಬೀ ಪಾಲ 
ಮುನ್ನೀರನಪಾಯಸ್ನಾನಮೆಂದಾ ಪುರವರದ ವಣಿಗ್ವಾಟಹರ್ಮ್ಮಂಗಳೊಳ್‌ ಮುನ್ನಿನ 
ಸಂಚಾರಿಸ್ಟಭಾವಂ ಪಟ್‌ಪಡೆ ಪದಪಿಂ ಲಕ್ಷ್ಮಿ ನಿಶ್ಚಿಂತಮಿರ್ಪಳ್‌ (ವಂರಾಮಾ. ೧-೧೨೨); 
ವಣಿಗ್ವಾಟಪಂಕ್ತಿಗಳ್‌ಶೋಭಾಯಮಾನಮಾದುವು ರಾಜಮಾರ್ಗದೊಳ್ಳಹುಳಧನಸಂಪತ್ಸ 
ಮಾಜದಿಂದೆ (ಜೈಮಿಭಾ. ೬-೧೪). ಸಂ. 

ವಣಿಗ್ವಿಟ (ನಾ). ವ್ಯಾಪಾರಿಯಾದ ವಿಟ : ಪೆಂಡಿರ ಬೇಟಮಮೇಳಿದಿಟಂ ಮಾಡದೆ 


ನುಡಿಯೆ ನಿರಾಕರಿಸಿ ಮತ್ತೊರ್ವಂ ಕೇಣಿಕಾಜವಿಟನಪ್ಪ ವಣಿಗ್ವಿಟನಿಂತೆಂದಂ 
(ಶಾಂತಿಪು. 6-೯೬ ವ). (ಸಂ.] 
ವಣಿಗ್ವಿದ್ಧೆ (ನಾ). ವ್ಯಾಪಾರವಿದ್ಕೆ ; ವಾಣಿಜೃವಿದ್ಕೆ : ಅಸಿಮಪಿಕೃಷಿ 


ವಣಿಗ್ವಿದ್ಯಾಶಿಲ್ಪಕರ್ಮಂಗಳಿಂ ಶುದ್ಧವೃತ್ತಿಯಿಂದರ್ಥೋಪಾರ್ಜನಂಗೆಯ್ದ ವಾರ್ತೆಯುಂ 
« * ೬ ನಿಮಗಿವು ಕುಲಾಚಾರಂಗಳಿಂದಜ್‌ಯೆ ಪೇಟ್ದು ಕೈಕೊಳಿಸಿ (ಆದವು ೧೫-೧೩ ವ); 
ವಾರ್ತೆಯೆಂಬುದಸಿಮಪಿಕೃಷಿವಣಿಗ್ವಿದ್ಯಾದಿಕರ್ಮಂಗಳೊಳ್‌ ವಿಶುದ್ಧಿವೃತ್ತಿಯನರ್ಥೋ 
ಪಾರ್ಜನಂಗೆಯ್ದುದಕ್ಕುಂ (ಅಚಿವು ೧೨-೧ ವ). (ಸಂ. ವಣಿಗ್ವಿದ್ಕಾ) 

ವಣಿಜ (ನಾ). ೧. ವ್ಯಾಪಾರ ; ವಾಣಿಜ್ಕ. ೨. ವ್ಯಾಪಾರಿ ; ವರ್ತಕ : ಒರ್ವಂ 
ನಡುವಿರುಳ್ಳೋಗಿ ವಣಿಜರನೊಟ್ಟಿಯ್ಸಿ ವಂಚಿಸಿ ಕುಜ್‌ದಂಯೆನೆಂದಂ (ಸುಕುಮಾ. ೭-೧೫); 
ತಾರಾಗಣದೊಳು ಚಂದಿರನಿಷ್ಟ ಗಣನೆಯಿಂದೊಪ್ಪುತಿಹನು ಸಣ್ಣಣಾಖ್ಮದ ವಣಿಜ 


ಶಿರೋಮಣಿಯಲ್ಲಿ (ನಾಗಕು. ೧-೪೧). ೩. [ಜ್ಯೋತಿ] ಏಳನೆಯ ರಾಶಿ ; ತುಲಾರಾಶಿ. 
[ಸಂ. ವಣಿಜ್‌। 
ವಣಿಜಕ (ನಾ). ಎ ವಣಿಜ೨. ಸಂ. 


ವಣಿಜಾಕರಣ(ನಾ).[ಜ್ಕೋತಿ] ದಿನದಲ್ಲಿ ಬರುವ ಬವಕರಣ, ಬಾಲವಕರಣ, 
ಕೌಲವಕರಣ, ತೈತುಲೆಕರಣ, ಗರಚೆಕರಣ, ವಣಿಜಾಕರಣ, ಭದ್ರೆ ಎಂಬ 
ಏಳು ಚರಕರಣಗಳಲ್ಲಿ ಒಂದು : ಗರಜಾಕರಣಕ್ಕೆ ಕಲ್ಕೋ ೧೧ ಗಳಿಗೆ ಮೇಲೆ 
|ಸಂ.1 
ವಣಿಜೆ (ನಾ). ಎ ವಣಿಜಾಕರಣ : ವಣಿಜೆ ಬವಕರಣ ಬಾಲವಕರಣ ಭದ್ರಾಕರಣ 
-— ವಾಲ್ಕಜಲ್ಲಿ ಸಂಕ್ರಮವಾದೊಡೆ ಅರ್ಥವು |ಕುಂದುವದು। (ಲೋಕೋವ. ೧ ೨೭ ಟೀಕು); 
ವರತ್ಕೆತುಲೆಯುಭಯಕುಲವ ತಾಂ ಸಲಹುವದು ಗರಜೆ ವಣಿಚೆಗಳೆಂಬ ಕರಣ 


ತ್ಕಾಜ್ಮಾ ವಣಿಜಚಾಕರಣಕ್ಕೆ ನಾಗಿ ತ್ಕಾಚ್ಮಾ ಇಲ್ಲಾ (ಭಾಸ್ಕರ. ೭೧-೭). 


೭೭೭೦ 


25 


ವಾಣಿಜ್ಯ ಮುಖ ಪರಿಪರಿಯ ಕರ್ಮಫಲಮಂ ಕೊಡುವುದೆ ಶಕುನಿಯೆಂಬ ಕರಣದಿ |45 


ನೋಡು (ಚತುಪು ೬-೧-೨೯). (ಸಂ. ವಣಿಜ] 


ವತಿ 


ವಣಿಜ್ಯ (ನಾ). ವ್ಯಾಪಾರ ಮಾಡುವ ವೃತ್ತಿ :""ವಣಿಜ್ಮಂ, ವಾಣಿಜ್ಮಂ, ವಣಿಕ್ಷ್ವಂ - 
[ಸಂ.] 

“ವಾಣಿಜ್ಮಂ, ವಣಿಜ್ಮಾ - ೨ ವರ್ತಕದ ಪೆಸರು, 
[ಸಂ. ವಣಿಜ್ಯಾ? 


ಈ ೩ ಹರದು'' (ಹಲಾಯು. ೧೨೫-೭೬). 

ವಣಿಜೈ (ನಾ). ಎ ವಣಿಜ್ಯ : 
ವಾಣಿಜ್ಯ, ವ್ಯಾಪಾರ'" (ಸಿದ್ಧಾಂತಿ. ೨೯೭). 

ವಣ್ಣ "ಬಣ್ಣ' ನೋ. 

ವಣ್ಣಾಕ (ನಾ). ಮಡಿವಾಳ ; ಅಗಸ : ನಗರೂರ ಬೆಳ್ಳಿಯರುಂ ಮರವೂರ 
ವಣ್ಣಾಕರುಂ ಕಲ್ಲದುಪಿನ ಮಾದಡಿಯು ಮೊದೂರ ಜಿಯಚಾಯರುಂ ನರಸಾಕ್ಷಿ 
(ಮೈಆರಿ. ೧೯೨೭; ೧೧೮-೪೫; 729 7). IP ಇದು "ವಣ್ಣಾತ' ಎಂಬುದರ ಅಪಲಿಖಿತ 
ವಿರಬಹುದು. («- ತಮಿ. ವಣ್ಣಾತ್ತಾನ್‌। 

ವಣ್ಣಿಸು "ಬಣ್ಣಿಸು' ನೋ. 

ವತಂಸ (ನಾ).' ಕಿವಿಯಲ್ಲಿ ಧರಿಸುವ ಆಭರಣ : ನಾರೀಲೋಕಮಿದೆಂಬಿನಂ 
ನೆರೆದು ಬಂದತ್ತತ್ತಮುತ್ತಂ . . . ಕೆನನ್ಮಣಿವತಂಸಾಸ್ಕಾಲಿತಾಂಸಂ ಲಸದ್ದೋರಾಂ 
ದೋಳನಜಾತಕಂಕಣರುುಣತ್ಕಾರಂ ಪುರಸ್ಕ್ರೀಜನ೦ (ಚಂದ್ರಪು. ೧೦-೬). (ಸಂ.] 

ವತನ, ವತನು (ನಾ). ೧. ವಂಶಪರಂಪರೆಯಾಗಿ ಬಂದ ಆಸ್ತಿ, -ಭೂಮಿ ; 
ಹಿರಿಯರಿಂದ ಬಂದ ಸ್ವತ್ತು : ಜಾಗೀರದಾರರ ವತನದಲ್ಲಿ ಹಿಂದೆ ಎಂದೂ 
ಪಾಲಾಗಿರಲಿಲ್ಲ (ಗ್ರಾಮಾಯ. ೯); ನೀನು ಪಿತೂರಿಯಾಗಿಲ್ಲವೆಂಬುದನ್ನು . . . 
ತೋರಿಸದಿದ್ದರೆ ನಿನ್ನ ವತನವನ್ನೇ ಖಾಲಸಾ ಮಾಡಿಸಿ ಬಿಡುವೆನು (ಹಬ್ಬಬ. ೨೭೩). 
೨. ಇನಾಮಾಗಿ ಪಡೆದ ಭೂಮಿ ; ಜಹಗೀರು :ಲಡಾಯಿ ಮಾಡಾಕ ನಮ ಗೂಡ 
ಕೂಡಿದರ ಏಳೂರ ವತನಾವ ಕೊಡತೇವಿ (ಲೋಕಗೀ. ೨೨೦); ಆಕೆಯ ಮನೆತನದವರಿಗೆ 
ಬಾದಶಹನಿಂದ ವಂಶಪರಂಪರೆಯಿಂದ “ವತನ' ಸಿಕ್ಕಿತೆಂದೂ, ಹಲಸಂಗಿಕೋಟೆಯ 
ಇತಿಹಾಸವಿದೆ (ಕಪಪು೭-೨೨). ೩. ವಂಶಪರಂಪರಾಗತವಾದ ಉದ್ಯೋಗದಿಂದ 
ಬರುವ ಆದಾಯ ,-ಗಳಿಕೆ : ಜೋಯಿಸರು . . . ಒಕ್ಕಲಿಗರಿಗೆ ಪಂಚಾಂಗ 
ಹೇಳುವದೇ ಇವರ ಮುಖ್ಯ್ಮಉದ್ಮೋಗವು. ಆದರೂ ತಕ್ಕಮಟ್ಟಿಗೆ ವತನ 
ಸಂಪಾದಿಸಿಕೊಂಡು ಇವರು ಸುಖಿಯಾಗಿದ್ದಾರೆ (6ಛಾಗೆ ೩೬). ೪. ವಂಶಪರಂಪರೆಯಾಗಿ 
ಬಂದ ಉದ್ಯೋಗ,-ಕಸುಬು : "ವತನದಾರ' ಪರಾ. ವತನು : 
೧. ಏಕಾಕಿಯಾದ ಒಬ್ಬ ಮೂಲಗಾರನು ಅನುಭವಿಸಿದಂಥಾ ಒಂದು ವತನಿನ 
ಪರಾಧೀನವು . . . ಅವನ ವಾರಿಸ್ಥಾರನು ಅಭ್ಯಂತರಿಸಬಹುದು (ಪಾಶ್ಚಾವಿ. ೪೪೬). 

[€-- ಅರ. ಹಿಂ. ಮರಾ. ವತನ್‌./ ಪ್ರಾ. ವತ್ತಣ./ ಸಂ. ವರ್ತನ] 

ವತನದಾರ (ನಾ). ೧. ವಂಶಪರಂಪರೆಯಾಗಿ ಬಂದ ಭೂಮಿ 
ಯನ್ನುಳ್ಳವನು,-ಸ್ವತ್ತನ್ನು ಹೊಂದಿರುವವನು : ವತನದಾರರೂ ವ್ಯಾಪಾರಸ್ಮರೂ 
ಹೊರ್ತಾಗಿ ಮಿಕ್ಕಾದವರೆಲ್ಲರು ಆಲಸ್ಕ, ಶರೆ - ಈ ಯೆರಡು ಕಾರಣಗಳಿಂದ ಬಡತನದ 
ಸ್ಥಿತಿಯಲ್ಲಿ ಇದ್ದಾರೆ (ಕಭಾಗೆ. ೨೨೮); ರಂಗಪ್ಪ ವತನದಾರನೂ ಅಲ್ಲ, ಯಾವೊಬ್ಬ 
ಉದ್ಮೋಗಿಯೂ ಅಲ್ಲ (ಮುಗಿಯು. ೨೨೬). ೨. ಜಹಗೀರನ್ನು ಪಡೆದಿರುವವನು; 
ಜಹಗೀರುದಾರ: ನರಸಿಂಗರಾಯ ದೇಸಾಯರಿಗಿಂತ ಎಷ್ಟೋ ಚಿಕ್ಕವನಾದರೂ 
ಸರಿಜೋಡಿಯ ವತನದಾರರು ಎಂಬ ಸಲಿಗೆ(ನಿರಾಭ. ೧೦೪); ಎಲ್ಲ ದೊಡ್ಡ ವತನದಾರರ 
ಮಕ್ಕಳೂ ಚಿಕ್ಕವಯಸ್ಸಿನಲ್ಲೇ ಆಸ್ತಿಪಾಸ್ತಿಯ ಬಗ್ಗೆ ಜಾಗೃತರಾಗುತ್ತಾರೆ (ಗಂಮಾಯಿ. ೫೦). 
೩. ವಂಶಪರಂಪರೆಯಾಗಿ ಬಂದ ಅಧಿಕಾರದಲ್ಲಿರುವವನು ,- ಉದ್ಯೋಗ 
ದಲ್ಲಿರುವವನು : ಅದರ ನಿತ್ಯದ ಕರ್ಚಿನಲ್ಲಿ ಎರಡು ಮಧ್ಯಮವರ್ಗದ 
ಕೆಳಕಾರಕೂನರನ್ನು . .. ಎಂಟು ವತನದಾರ ಕುಲಕರ್ಣಿಗಳನ್ನಾಗಲೀ ಸಾಕಬಹುದಿತ್ತು 
(ಹುಚ್ಚುಹು. ೬೯). (ವತನ + - ದಾರ್ಮ./ ಮರಾ. ವತನ್‌ದಾರ್‌) 

ವತನಪತ್ರ (ನಾ). ಜಮಿನಿಗೆ ಸಂಬಂಧಿಸಿದ ಕಾಗದ ,-ಪತ್ರ ; ಪಟ್ಟೆ ; 
ದಸ್ತಾವೇಜು : ನನ್ನ ಹೊಲದ ಬಗ್ಗೆ ವತನಪತ್ರ ಆದದ್ದು ಬರೆ ಅದೆ (ರೂಢಿ). 

[ವತನ + ಪತ್ರ] 
ವತನು "ವತನ' ನೋ. 
ವತಿ (ನಾ). ಕಡೆ ; ಪರ ; ಪಕ್ಷ. 
ತಿಯಿಂದ ಎ ಪರವಾಗಿ ; ಕಡೆಯಿಂದ : ಅತ್ತ ಅಮೇರಿಕೆಯಲ್ಲಿ ಹಿಂದೂಸ್ಥಾನದ 


ವತ್ತ ೭೭೭೧ ವತ್ಸೆ 
ವಿರುದ್ಧವಾಗಿ  ಪ್ರಚಾರಕಾರ್ಯಗಳು ಬ್ರಿಟಿಷ್‌ ಸರಕಾರದವರ ವತಿಯಿಂದಲೇ ವೆತ್ಸತರ (ನಾ). ಪಳಗಿಸಲು ಅರ್ಹವಾದ ವಯಸ್ಸಿನ ಹೋರಿ, -ಗೊಳಿ : 
ವ್ಯವಸ್ಥೆಯಾಗುತ್ತಿದ್ದುವಂತೆ (ಸೇನಾಹ. ೨೮); ಸೈನ್ಸ್‌ ಅಸೋಷಿಯೆಷನ್ನದ ವತಿಯಿಂದ | | ""ದಮ್ಮಃ, ವತ್ಸತರ: - ೨ ಹೊರುವದಕ್ಕೂ, ಎಳೆಯುವದಕ್ಕೂ, ಉಳುವದಕ್ಕೂ 


ಒಂದು ಟ್ರಿಪ್ಪಿನ ಗೊಂದಲ ಪ್ರಾರಂಭವಾಯಿತು (ಸ್ಟಪ್ನದ. ೨೨). 
ಇರ ಮರಾ. ವತೀ ವತೀನೇಂ 

ವತ್ತ "“ಬತ್ತ' ನೋ. 

ವತ್ತಾ (ನಾ). (ಸ್ಥೂಲವಾದ ಶರೀರದ) ಬೊಜ್ಜು ; ಕೊಬ್ಬು (2): 
ಜಟ್ಟೆಸ್ಯಾಧನೆಯಲ್ಲಿ ವತ್ತಾ ನಾಶವು ಆಗುವುದು. ಇದು ಸಾಧನೆಯ ಗುಣವು 
(ಖಡ್ಗಟೀ. ೫-೮೩). (7) 

ವತ್ತಿಗೆ "ವಂತಿಗೆ' ನೋ. 

ವತ್ತುಗಾಯಿ (ನಾ). ಒಂದು ಬಗೆಯ ತೆರಿಗೆ ,-ಸುಂಕ : ನಾರಾಯಣಭಟ್ಟರು 
ಎಅದು ಕೊಟ್ಟ ಸ್ಥಳಗಳಿಗೆ ಮುಡಗಡಿ . . . ಎಸೆ ಒಸಗೆ ಬಿಡಾರ ವತ್ತುಗಾಯಿ 
ಮೊದಲಾಗಿ ಆಉದೂ ಸಲ್ಲ (ಕಣ. 1 ೫೪-೫: 14337); ಶಾಸನಗಳಲ್ಲಿ ಬರುವ 
ತೆರುವಣಗಳು :-- ತೆರು. . . ಬಿಡಾರ, ವತ್ತುಗಾಯಿ, ಅರವಸ್ತು (ತುಳುನಾ. ೨೭೧). (?] 

ಮತ್ವ (ನಾ). ವ ವಕಾರ : ಪರದೊಳ್‌ ಪಬಮಂಗಳ್‌ ನೆಲಸಿರೆ ವತ್ವಂ (ಶಮದ. ೨೯೨). 

[ಸಂ.] 

ವತ್ಸ (ನಾ). ೧. ಹಸು, ಎಮ್ಮೆ ಮೊದಲಾದುವುಗಳ ಎಳೆಯ ಕರು : 
“ಕೆರವೆಳೆಗಲು ವತ್ಸ'' (ವಸ್ತುಕೋ. ೮೯-೩); ಪರಿವಾರಸುರಭಿಯೆನಿಸುವ ನರಸಿಂಹ 
ನರೇಂದ್ರಮಹಿಷಿ 'ಚಾಗಖೆ ನಿಚ್ಚಂ ಪರಿಜನವತ್ಸಸ್ನೇಹದೆ ತೊರೆದಮೃತಮನಟ್‌ದು 
ಕಟ್‌ವುತಿರ್ಪುದು ಸಹಜಂ (ಎಕ. ೪, ಚೇಲೂರು. ೧೯೩-೫೬; 1161). ೨. ಗಂಡುಕರು ; 
ಹೋರಿಕರು : ""ವತ್ಸದೊಳು ಔೋರಿ'' (ಶಬ್ದಮಂ. ೬೪). ೩. ಮಗು ; ಶಿಶು : ವಿವಿಧ 
ರಕ್ನಾವಿಧಿಯಂ ವತ್ಸಂಗೆ ನೆಗಟ್ಟಿ ಸಕಲಸುಹೃತ್ಸಂತತಿ ಪರಸೆ ನಂದನಿರ್ದಂ ಸುಖದಿಂ 
(ಜಗವಿ. ೩-೨೬); ನಂಬಿಯಣ್ಣನಾ ದೇವಾಲಯಕ್ಕೆ ಬಂದು ತಾಯ ಹೋಬಳಿಯನಾ 
ವತ್ಸನಅಿವಂದದಿಂ (ನಂಬರ. ೧೧-೬೧). ೪. ಮಗ ; ಪುತ್ರ. ೫. ಮಗನೆಂದು ಭಾವಿಸಿ 
ಸಂಬೋಧಿಸುವ ಅಕ್ಕರೆಯ ನುಡಿ : ವತ್ಸ ನಾರದನೆ, ಇದೆಲ್ಲಿಂದ ಬಂದಿತು? 
(ಶಾಕುಂತ. ೫೧ ೪); ದಿಟವೊರೆದೆ, ಹೇ ವತ್ಸ ಗಿರಿವನ ಪ್ರೀತಿ ತಾಂ ದೈವಕೃಪೆ ದಲ್‌ 
(ಶ್ರೀರಾಮಾ. ೩೨ ೧೧೬). ೬. ಬಾಲಕ; ಹುಡುಗ. ೭. ಗುರುತು; ಲಾಂಛನ. 
೧,೪,೭: ಭವದೀಯ ಮನೋಹರಬಾಲ್ಕವಿನೋದಾಮೃತದೊಳೆಯ್ದೆ . ತೀವಿದ 
ಮತ್ಸ್ಪಾಂತವನಿಂತೀ ವಿಷದಿಂ ತೀವುವುದೇ ಶ್ರೀವತ್ಸವತ್ಸವತ್ಸಸವತ್ಸಾ (ಜಗವ. ೩-೯೨). 
ಆ. ಎದೆ ; ವಕ್ಷಸ್ಥಲ : ""ಭುಜಮಧ್ಮಂ, ಉರಃ, ವಕ್ಷ: , ಹೃದಯಂ, ವತ್ಸಃ - ಈ 
೫ ಉರಂ'' (ಹಲಾಯು. ೮೭-೩೭೩). ೯. ವರ್ಷ ; ಸಂವತ್ಸರ : ""ಆ ವತ್ಸರಪ್ರತತಿಯಲಿ 
ವತ್ಸಮೆಂಬುದು'' (ಮಂಗರಾ. ೧೪೧-೧೩೬). ೧೦. ಒಂದು ದೇಶದ ಹೆಸರು. (ಸಂ. 

ವತ್ಸಕ (ನಾ). ೧. ಎ ವಶ್ಸ ೧ ೨. ಒಂದು ಬಗೆಯ ಔಷಧೀಸಸ್ಮ ; 
""ಗಿರಿಮಲ್ಲಿಕಾ''(ಪಂಡಿತ. ೨೮೫) : '"ಕೋಡಸಿಂಗೆ, ಕೋಡಮುರುಕ, ವತ್ಸಕ'' 
(ಸಸ್ಮನಿ. ೧೩೬). 1೦.1 

ವತ್ಸಕಾಮೆ (ನಾ). ೧. ಕರುವಿಗಾಗಿ 
“ವತ್ಸಕಾಮಾ, (ತು)ವತ್ಸಳಾ : ಈ ೨ ಕಡುಗಂದಿ'' (ಹಲಾಯು. 
೨. ಪುತ್ರಸಂತಾನವನ್ನು ಅಪೇಕ್ಷಿಸುವ ಹೆಂಗಸು. (ಸಂ. ವತ್ಸಕಾಮಾ। 

. ವತ್ಸಕುಲ (ನಾ). ೧. ಕರುಗಳ ಗುಂಪು, - ಸಮೂಹ : ಪಸುರ್ವಲ್ಲೊಳ್‌ ತಾಂಗಿ 
ಕಾಳಿಂದಿಯೊಳ್‌ ತಿಳಿನೀರೂಡಿ ಮುರಾರಿ ವತ್ಸಕುಲಮಂ ಕಾದಂ ಮಹೋತ್ಸಾಹದಿಂ 
(ಜಗವಿ. ೩-೭೧). ೨. ( ವತ್ಸನೆಂಬ ಯಷಿಯು ಮೂಲಪುರುಷನಾಗಿರುವ ಕುಲದ) 
ಒಂದು ಗೋತ್ರದ ಹೆಸರು : "ವತ್ಸಕುಲತಿಲಕ' ಪರಾ. (ಸಂ. 

ವತ್ಸಕುಲತಿಲಕ (ನಾ). ವತ್ಸಕುಲಗೋತ್ರದವರಲ್ಲಿ ಶ್ರೇಷ್ಠನಾದವನು : ವತ್ಸಕುಲ 
ತಿಲಕನಭಿಜನವತ್ಸಲನಭಿಮಾನಮೂರ್ತಿ . .. ಪಂಪೆಂ (ಆದಿವು. ೧ ೩೦). ([ಸಂ.1 

ವತ್ಸಗೋತ್ರ (ನಾ). ವ ವತ್ಸಕುಲ ೨ : ನಯಶಾಲಿ ವತ್ತಗೋತ್ರಶ್ರಯಣೀಯನ 
ನೇಕಸಕಳಶಾಸ್ತಾರ್ಥವಿನಿಶ್ಚಯಮತಿ ಕೃತಿ ಮಾಧವಸೋಮಯಾಜಿ ಸಲೆ ನೆಗಟ್ಟನಾ 

(ಸಂ. 


ಹಸು 


೪೫-೧೧೬). 


ಕಾ ಇ: ಜಾನೆ 
ಹಾತೊರೆಯುತ್ತಿರುವ 


ಸಮುದ್ರಂಬರೆಗಂ (ಪಂಪಭಾ. ೧೪-೪೨). 


10 


: |35 


45 


ತಿದ್ದಲ್ಪಟ್ಟ ಹೋರಿಗರ"' (ಸಿದ್ಧಾಂತಿ. ೨೯೨). ([ಸಂ.] 

ವತ್ಸಣಾಭ (ನಾ). ೧. ಒಂದು ಬಗೆಯ ಉಗ್ರವಾದ ವಿಷ : “ಶೃಂಗಿಕ್ಕ, ವತ್ಸ 
ನಾಭ(ಗ್ರ)ಃ . . . ವಿಸ್ಫುಲಿಂಗು - ಈ ೬ ವಿಷಭೇದಂಗಳ್‌'' (ಹಲಾಯು. ೧೦೬-೨೫). 
೨. (2): ವಿಮಲವಾಹನಂ ವಿರಕ್ತಬಿತ್ತನಾಗಿಯುಂ . . . ದೀಕ್ಷಾಭರಮಂ ಕೆಯ್ಕೊಂಡು 
ಗೆಲ್ಲಂಗೊಳಲೆ ಬಗೆದನುತ್ಸಾಹದಿಂ ಚೈನಧವೆ.ರೀದ್ದರಣು ಭವ್ಮಾಬ್ದ್ಜಮಿತ್ರಂ ವಿನಯನಿಧಿ 
ಸುಹೆದ್ವತ್ಸ್ತಲಂ ವತ್ಸನಾಭಂ (ಅಜಿವು. ೨-೧೧೬). [ಸಂ.] 

ವತ್ಸನಾಭಿ (ನಾ). ೧. ಒಂದು ಬಗೆಯ ವಿಷಯುಕ್ತವಾದ ಸಸ ; ಬಚನಾಗ ; 
ಕಡಗೋಲಮಂಡೆ : "“ರಕ್ತಶೃಂಗಿಕಂ - ವತ್ಸನಾಭಿ'' (ಒಷಧಿ. ೧೩೫); ವೆತ್ಸನಾಭಿ, 
ಕಣಿಗಿಲ ಮುಂತಾದ ವಿಷವೃಕ್ಷಗಭು ಯಾವ ನೀರಿನ ದಂಡೆಯಲ್ಲಿ ಬೆಳೆಯುತ್ತವೋ 
ಅದನ್ನು ಸರ್ವಥಾ ಕುಜಯಿಬಾರೆದು (ಮುಂ ೫-೧೫೩)- ೨. ವತ್ಸನಾಭಿಗಿಡದ 
ಬೆಿರಿಿಂದ ತಯಾರಿಸಿದ ಕಟುವಾದ ವಿಷ : ಕಾಳಕೂಟಂ ವತ್ಸನಾಭಿಯಂ 
ಸಿಂಗಿಯಂ ಹಾಲಾಹಲಂಗಳಂ ಕಬ್ಬುನದ ಕೋವಿಯೊಳು ಮೇಳವಿಸಿ ಕಡುಗಾಸೆ . . . 
ಭುಗಿಲಿಡುವ ವಿಷವ ಕೇಳಬಹುದೇ (ಸಿದ್ಧರಾ. ೫-೧೪); ಕಾಲಕೂಟಂ ವತ್ಸನಾಭಿಯು 
ಹಾಲಹಲಮುಂ ಸಿಂಗಿ ಮೊನಲಾಭೀಳಗರಳಂಗಳನವೆಲ್ಲಂ ಕಲಸಿ ಆಜೌಯಿಸಲು 
(ಬಸಪು ೫೮-೫೫). [ಆ ಸಂ. ಫತ್ನನಾಭ] 

ವತ್ಸರ (ನಾ). ವರ್ಷ ; ಸಂವತ್ಸರ : ಇತ್ತ ಬಲದೇವನುಂ ಪುರುಷೋತ್ತಮನು 
ಮನೇಕವತ್ಸರಂ ರಾಜ್ಕಸುಖಾಯತ್ತಮನರ್‌ ನಿರವಧಿಸಂಪತ್ತಿಗೆ ನೆಲೆಯೆನಿಸಿ ನಾಡೆ 
ನಲಿಯುತ್ತಿರ್ದರ್‌ (ವಂರಾಪೂ. ೧೬-೪೬); ದುರ್ಮತಿ ವತ್ಸರದೊಳ್‌, ಸುತ್ತೇಂ, ಅತಿಪಾತಂ 
ಮಧಾಪಾನವೃ್ಮಸನದೊಳ್‌, ಮಧುಪಾನವ್ಮಸನಮಾಜಡಿಯೊಳ್‌ ಆಜಡಿ ಪಾದರಿಯೊಳ್‌ 
ಪಾವರ ಬನದೊಳಲ್ಲದಿಲ್ಲ.೦ (ರಾಮಾಶ್ವ. ೮-೧). ೬ [ಸಂ.| 

ವತ್ಸಲ, .ವತ್ಸಳ (ಗು). ೧. ಅಕ್ಕರೆಯಿಂದ ಕೂಡಿದ `; ಮಮತೆಯನ್ನು 
ಹೊಂದಿರುವ. (ನಾ). ೨. ಅಕ್ಕರೆಯ ಭಾವನೆ ; ವಾತ್ಸಲ್ಕ ಮನೋಭಾವ. 
೩. ಅಕ್ಕರೆ ಇರುವವನು ; ಪ್ರೀತಿಯುಳ್ಳವನು : “ಸಿಗ್ನಃ ವತ್ತಲು - 
ಸ್ನೇಹವುಳ್ಳವನ ಹೆಸರುಗಳು'' (ಸಿದ್ಧಾಂತಿ. ೩೨೬). ವತ್ಸಳೆ : -ಒ. ವತ್ನಳರೆನಿಸುವ 
ಬುಧರಿನಮತ್ಸರರಿಂ ಕೃತಿ ಕೃತಾರ್ಥಮಕ್ಕುಮಮೋಘಂ (ಜಗವಿ. ೧-೧೧). ([ಸಂ.] 

ವತ್ಸಲತ್ತ (ನಾ). ಪ್ರೀತಿ ; ಅಕ್ಕರೆ ; ವಾತ್ಸಲ್ಕ : ಮಾದಿರಾಜನ ರೂಪನಾಕ್ಷಣದೆ 
ಸಂಗಮೇಶ್ವರನಲ್ಲಿ ಕಂಡಷ್ಟಾಂಗವೆಆಗಿ ನಮಿಸುವ ಮಾತ್ರದಿ ಮುಂಗಡೆಯೊಳರೆ 
ಬಸವನಚ್ಚರಿವಡುತ ಪೊಡಮಡಲು ಹಾಂಗದಚಲಿತವತ್ಸಲತ್ವಂ ಸಾಂಗಮಾಗಿರಲು 
(ಬಸಪು. ೨೦-೩೪). (|ಸಂ.1 

ವತ್ಸಲಾಂಛನ (ನಾ). ೧. ವಿಷ್ಣುವಿನ ವಕ್ಷಸ್ಥಳದಲ್ಲಿರುವ ಶ್ರೀವತ್ಸ 
ಎಂಬ ಚಿಹ್ನೆ ,-ಕುಠುಹು. ೨. ವಿಷ್ಣು : ಚತುರ್ಮುಖನ ನಾಲಗೆಯ ಹಾಸಿ 
ತುಟಿದಿಂಬು ಮಾಡಿದಾಕೆ ವತ್ಸಲಾಂಛನನ ಹೃದಯಕಮಲದಲಿ ಮನೆಯ ಹೂಡಿದಾಕೆ 
«ಹೀಗೆ ಕುಣಿಯೆ ಆನಂದಲಹರಿ ಈ ಜೀವ ಸೇರಿದಾಕೆ (ಹಾಡುಪಾ. ೫೯-೨). 

(ಸಂ.1 

ವತ್ಸಲೆ (ನಾ). ಎ ವತ್ಸಕಾಮೆ ೧ : "“ವತ್ನಕಾಮಾ (ತು), ವತ್ಸಲಾ (ಪಾಠಾ. ಳಾ] - 
ಈ ೨ ಕಡುಗಂದಿ'' (ಹಲಾಯು. ೪೫ ೧೧೬). [ಸಂ. ವತ್ಸಲಾ] 

ವತ್ಸಳ “ವತ್ಸಲ' ನೋ. 

ವತ್ಸಾದನಿ (ನಾ). ಒಂದು ಬಗೆಯ ಬಳ್ಳಿ ; ಅಮೃತಬಳ್ಳಿ : ""ಅಮೃತಾ, 
ವತ್ಸಾದನೀ, ಗುಳೂಚೀ - ಈ ೩ ಅಮರ್ದುವಳ್ಳಿ'' (ಹಲಾಯು. ೧೦೧-೪೬೧). 

(ಸಂ. ವತ್ಸಾದನೀ) 

ವತ್ಸೆ (ನಾ).೧. ಹೆಣ್ಣುಕರು. ೨. ಮಗಳು ; ಪುತ್ರಿ. ೩.ಮಗಳೆಂದು ಭಾವಿಸಿ 
ಸಂಬೋಧಿಸುವ ಅಕ್ಕರೆಯ ನುಡಿ : ಎಲೆ ವತ್ತೆ, ವೀರನಾದ ಮಗನನ್ನು ಪಡೆ! 
(ಶಾಕುಂತ. ೫೦ ೧೨); ವತ್ಸೆ! ನಾನು ದಾರಿಯನ್ನು ತೋರಿಸುವೆನು 
"ವತ್ಸ' ಹೋ. (ಸೂ. ವತ್ಸಾ! 


(ಕಪಾಕುಂ. ೧೨೬). 


ವದ ೭೭೭೨ ವಧಾರ್ಥಂ 
ವದ (ಗು). ೧. ಹೇಳುವ ; ಮಾತಾಡುವ. (ನಾ). ೨. ಚೆನ್ನಾಗಿ ವದಾನೃತೆ (ನಾ). ಧಾರಾಳವಾಗಿ ದಾನಮಾಡುವಿಕೆ ; ಉದಾರತೆ : ಕಲಿತನಮಿಲ್ಲ 
ಮಾತನಾಡುವೆವನು ; ಚತುರತೆಯಿಂದ ಮಾತನಾಡುವವನು : “ವದು, ಚಾಗಿಗೆ ವದಾನ್ಮತೆ ಮೆಯ್ಸಲಿಗಿಲ್ಲ ಚಾಗಿ ಮೆಯ್ಲಲಿಯೆನಿಪಂಗೆ ಶೌಚಗುಣಮಿಲ್ಲ ಕರಂ 
ವದಾವದು ವಕ್ತಾ - ೩ ಮಾತು ಕಲಿತವನ ಪೆಸರು'' (ಸಿದ್ಧಾಂತಿ ೩೩೨). (ಸಂ. ಕಲಿ ಚಾಗಿ ಶೌಚಿಗಂ (ಎಕ. 11, ಶಿಕಾರಿ. ೧೩೬-೩೨: 1068); ಅಂತು ನಿಜವದಾನ್ಕತಾಗುಣ 


ವದಂತಿ (ನಾ).೧. ಜನರು ಆಡಿಕೊಳ್ಳುವ ಮಾತು :ಜನವಾರ್ತ ;ಗಾಳಿಸುದ್ದ : ! 


ಮತ್ತೆ ವೃಷಭಾಸುರನು ಪಡೆಗಳ ಮೊತ್ತವನ್ನೊಡಗೊಂಡು ಯುದ್ಧ ಕ್ಕುತ್ತಮನೆ 
ಬರುಶಿಪ್ಪನೆಂಬ ವದಂತಿಯಾಗಿಹುದು (ಆರ್ಚಾವಿ. ೧೦ ೨); ಒಂದು ದಿಸಿ ಇದ್ದಕ್ಕಿದ್ದಂತೆ 
ಕರುಣಾ ಊರಿಗೆ ಬರುತ್ತಾಳೆ ಎಂಬ ವದಂತಿ ಹುಟ್ಟಿತು (ಶಿವರಾ. ೫೨). ೨. ಸುದ್ದಿ ; 
ವರ್ತಮಾನ. ಸಂ. ವದಂತೀ! ॥ ಇದು ಸಂಸ್ಕೃತದಲ್ಲಿ ಒಂದು ಬಹುವಚನದ 
ಕ್ರಿಯಾರೂಪ। 

ವದಣೆಗುಪ್ಪೆ "ಬದಣೆಗುಪ್ಸೆ' ನೋ. 

ವದನ (ನಾ). ೧. ಮುಖ ; ಮೋರೆ; ಆನನ : ವದನಂ ಪೂರ್ಣಶಶಾಂಕನಂತೆಸೆಯೆ 
ಮೇಘಶ್ಕಾಮಳಾಂಗಂ ಶ್ರಿಭಂಗದಿನಿಂಬಾಗಿರೆ . . . ತಾನಾಗಳಾಡಿದಳ್‌ (ಜಗವ. ೩-೧೬); 
ಒಸೆದು ನಂದೀಶ್ವರನ ವದನಮಂ ನೋಡುತುಂ (ನಂಟರ. ೧-೧೮). ೨. ಬಾಯಿ ;ಆಸ್ಕ ಗ 
“ವದನಂ ಮುಖಂ . , . ಬಾಯಿಯೆನೆ ಕಬಳಿಕ೦'' (ಮಂಗರಾ. ೯೩-೧); ಹೃದಯದಯಾ 
ಮೃತವಾಹಿನಿ.ವದನದೆ ಕಡೆಗೋಡಿವರಿದುದೆನೆ .. . ಮಹೀವಧುಗೆ ವನಜಭವನಿಂತೆಂದಂ 
(ಜಗಎ. ೧-೨೮). ೩. ಮಾತನಾಡುವಿಕೆ ; ಹೇಳುವಿಕೆ. ೪. ಎದುರಿನ ಭಾಗ ; 


ಅಗ್ರಭಾಗ. 150. 

$ದನಕೂಟ(ನಾ). ಮುತ್ತು ; ಚುಂಬನ : "“ವದನಕೂಟರಿ ಮುತ್ತು ಚುಂಬನಂ'' 
(ಮಂಗರಾ. ೯೭-೧೬). (ವದನ + ಕೂಟ] 

ವಹನತಿಲಕ (ನಾ). ಮುಖದ ಮೇಲ್ಭಾಗ ಅಥವಾ ಹಣೆಯ ಮೇಲಿಡುವ 
ಬೊಟ್ಟು : ಏಂ ಸೊಗಯಿಸಿದುದೊ ವನಯುವತಿವದನತಿಲಕಂ ತಿಲಕಂ 
(ಶಾಂತಿಪು. ೭-೧೩೩). ಸಂ.) 


ವದೆನಪಂಚಕ (ನಾ). ೧. ಐದು ಮುಖಗಳು. ೨. ಇದು ಮುಖಗಳನ್ನು 
ಹೊಂದಿದವನು ; ಶಿವ ; ಈಶ್ವರ : ವದನಪಂಚಕ ವಿಹೃತಮದನಯತಿಹೃತ್ಕಂಜ 


» - - ಸುಖದ ನವೃಭಾಗ್ಯಸುಪ್ರದ ಜಯತು (ವೀಶೈಪು. ೪-೧ ೧). ಸಂ.) 
ವದನರಸ (ನಾ). ಬಾಯಿಯ ರಸ ; ಲಾಲಾಜಲ; ಜೊಲ್ಲು : ವದನರಸಂ 
ಮದನರಸಂ ಪೊದಟ್ಲುದೆನಿಸುವಿನಮಮರಿ ನರ್ತಿಸೆ (ಅದಿಪು. ೭-೧೯). (ಸಂ.] 


ವದನವಿಕಾಸ (ನಾ). (ಸಂತೋಷದಿಂದ) ಮುಖ ಆರಳುವುದು : ವದನವಿಕಾಸದಿಂ 
ಬರವಿನೇಟ್ವರದಿಂದಮೆ ಕಾರ್ಯಸಿದ್ಧಿ ಯಾದುದನಟ್‌ೌದು (ಪಂರಾಮಾ. ೧೧-೧೬೨). |ಸಂ.] 

ವದನಿ (ನಾ). ಒಂದು ಬಗೆಯ ಸಸ್ಮ ; ಮೂಕೊರತಿ ಗಿಡ : ""ಆ ವದನಿಯೆನಲು 
ಮೂಕೊಚಟತಿ'' (ಮಂಗರಾ. ೩೭-೨೦). (೧) 

ವದನೆ (ನಾ). ಸುಂದರವಾದ ಮುಖವುಳ್ಳ ಹೆಂಗಸು; ಸುಂದರಿ : ಚಿತ್ತವೆರಡಾಗದಲೆ 
ಉತ್ತಮದೊಳಿರಬೇಕು ಚಿತ್ತ ವದನೆಯರ ಸುಳಿದಿರಲು ಅವರ ಮಹತ್ವವೆತ್ತಣದು 
(ಸರ್ವಜ್ಞ. ೫೩೫); ವದನೆ ಯೋಗಿಗೆ ಹೊಲ್ಲ ಬದನೆ ರೋಗಿಗೆ ಹೊಲ್ಲ (ಸರ್ವಜ್ಞ. ೧೨೯೩). 

| ವದನ + - ಎ] 

ವದನ್ಯ (ನಾ). ದಾನಿ ; ಉದಾರಿ : "ದಾನಿ ವದನ್ಮಂ'' (ವಸ್ತುಕೋ. ೧೦೦ ೧೪). [ಸಂ.] 

ವದರೆ (ನಾ). ೧. ಹತ್ತಿಯ ಗಿಡ. ೨. ಗೆಡ್ಡೆಗಳನ್ನು ಬಿಡುವ ಒಂದು ಬಗೆಯ 
ಸಸ್ಮ. (ಸಂ. ವದರ। 

ವದಾನ್ಯ (ನಾ). ೧. ನಿರರ್ಗಳವಾಗಿ ಮಾತನಾಡುವವನು 
ವಾಗ್ಮಿ : ""ವದಾನ್ಯಃ-೧. ಚೆನ್ನಾಗಿ ಮಾತಾಡುವವನು'' 
೨. ಪ್ರಿಯವಾಗಿ ಮಾತನಾಡುವವನು 
(ವ್ತುಕೋ ೧೦೦-೪); ಅನ್ಕರನು ನಿನ್ನವರ ಮಾಡಿಯನನ್ಮರನು ಬಾಹಿರರ ಮಾಡಿ 
ವದಾನ್ಮರನು ್ಹನಿಗ್ರಹಿಸೆಯೆಲೆ ಭೂಪಾಲ ಸುರತರು 
ವದಾನ್ಮನುನ್ನತಶಾಸ್ತ್ರಾನೀಕನಿಪುಣನತಿಗಂಭೀರಂ ಪ್ರಿಯೋನ್ನತವಾಕ್ಕಂ 

(ಲಾಸ್ಕರಂ. ೧-೩೨). ೩. ದಾನಿ ; ಉದಾರಿ : “"ಪ್ರಿಯವಚನಂಬೆರಸಿ ಕೊಡುವವನಂ 

[ಸಂ.| 


; ವಾಕ್ಚಟು ; 
(ಸಿದ್ಧಾಂತಿ. ೪೧೨). 


: ""ವದಾನ್ಮಂ ಪ್ರಿಯವಾದಿ'' 


(ಕುವ್ಮಾಸ. ೧ ೨೯); 


ವದಾನ್ಮನೆಂಬುದು'' (ಹಲಾಯು. ೬೦- ೨೧೧). 


10 


15 


35 


40 


45 


$ಶುದ್ಧ ಸಿಗ ರಸಪ್ರವಾಹಕ್ಕೆ ಸೇತುಗಟ್ಟುವಂತೆ ಪಟ್ಟಮಂ ಕಟ್ಟಿ (ವಂರಾಮಾ. ೭-೨೨ ವ). 
1ಸಂ. ವದಾನ್ಮತಾ] 
(ನಾ). ಎ ವದಾನ್ಮತೆ : ವಿದ್ಮೋಪಶಮಗಂಭೀರಸ್ಮಿರವದಾನ್ಮತ್ವ 
ನಿನ್ನನ್ನನಂ ಮತ್ತೊರ್ವನನೆಲ್ಲಿಯುಂ ಕಂಡುಂ 
ಕೇಳ್ತುಮಜಟ್‌ಯೆಂ (ಶಾಂತಿವು. ೩-೭೫ ವ). 1100. 
ವದಾನ್ಯೆ (ನಾ). ಕೊಡುಗೈಯವಳು ; ದಾನ ಮಾಡುವವಳು : ಜನಾರ್ದನ 
ವಂದೆ ವದಾನ್ಮೆ ಮಾನ್ಶ್ಕೆ . . . ಪರಾತ್ವರೆ ಪಾಲಿಪುದೆನ್ನನಂಬಿಕೇ (ರಾಜಶೇ. ೧೩-೧೬೧). 


ಸಾನ್ಮತ 


(A 


ಖಾಧುಜನ ಸಹಾಯತಾವದಿಗುಣನಿಧಾನನಂ 


(ಸಂ. ವದಾನ್ಶಾ] 
ವದಾವದ (ನಾ). ೧. ಚೆನ್ನಾಗಿ ಮಾತನಾಡುವವನು ; ವಾಗ್ಮಿ : "ವದು 
ವದಾವದು, ವಕ್ತಾ - ೩ ಮಾತು ಕಲಿತವನ ಪೆಸರು''(ಸಿದ್ಧಾಂತಿ. ೩೩೨). 
೨. ಅತಿಯಾಗಿ ಮಾತನಾಡುವವನು. (ಸಂ.1 
ವೆದಿಸು (ಕ್ರಿ). ಹೇಳು ; ನುಡಿ ಕಣ್ಣುಡಿತೆಗಳಿಂದಾಕೆ  ಪವಣ್ಣಟ್‌ದಾ 


' ಬಾಷ್ಟವಾರಿಯಂ ಸುರಿಯುತ್ತಂ ಕಣ್ಣೊಳಿಸದಿರುಮೇ ಖೇಲ್‌ ಮಾಣ್ಲಂ 
ಮದನಾಗ್ನಿಯೆಂದು ಪದಿಪುವ ತೆಜದಿಂ (ಕಾದಂಉ.೫೧೮); ಆಗಲೇ ನಾನು ವದಿಸಿದ 
ಮಹದ್‌ಉರ್ಯ ಅಂದರೆ... ಮುತ್ತಲ ಎಲೆಯ ಸಂಗ್ರಹ (ದೀಪಹ. ॥, ೨). 
(ವದ + - ಇಸ್ಬು 

ವದ್ದಿಪೆಣೆಮನೆ (ನಾ). ಒಬ್ಬಾತನ ಹೆಸರು : ಕೊವಲಾಲನಾಡಾಳೆ ವದ್ದಿಪೆಣೆಮನೆಯು 
ಬೇಡಿಕೊಂಡು ಪಟ್ಟಿಂಗಟ್ಟಿ (ಮೈಆರಿ.೧೯೨೪, ೮೫-೪; 789). |?) 

ವದ್ದ್ರಿ (ನಾ). ಚರ್ಮದಿಂದ ತಯಾರಿಸಿದ ಪಟ್ಟೆ ; ಮಿಣಿ : "“ನಬ್ಬ್ರೀಸಂಚ್ಲೆಯದು 
ವರತ್ರೆಯೆನಿಕ್ಕುಂ'' (ವಸ್ತುಕೋ ೫೧ ೩೭). [ಆ ಸಂ, ವಧ್ರೀ। 

ವದ್ಯ (ಗು). ೧. ಮಾತನಾಡಲು ಯೋಗ್ಯವಾದ ,-ಪ್ರಶಸ್ತವಾದ. (ನಾ). 
೨. ಮಾತನಾಡುವುದು. ೩. ; ಮಾತು. ೪. ಚಾಂದ್ರಮಾನಮಾಸದ 
ಎರಡನೆಯ ಪಕ್ಷ ; ಕೃಷ್ಣಪಕ್ಷ : ಇವರು ಪ್ರತಿವರ್ಷ ಭಾದ್ರಪದ ವದ್ಮದಲ್ಲಿ ತಮ್ಮ 
ತಮ್ಮ ಬಳಗದ ಹಿರಿಮನುಷ್ಠನ ಮನೆಗೆ ಅಕ್ಕಿ, ತೆಂಗಿನಕಾಯಿ, ಬೆಲ್ಲ, ತಕ್ಕೊಂಡು ಹೋಗಿ 


ನುಡಿ 


ಅಡಿಗೇ ಮಾಡಿ . . . ಉಣ್ಣುವರು (ಕಭಾಗೆ. ೧೮೦); ""ರಾಜಮುಖಿ ನಿನ್ನಲ್ಲಿ 
ರಾಜಕಳೆಯಿಹುದು!'' ""ಸಾಜಮಾದರು ಪಕ್ಷೆವಿಧು ವದ್ಕವಹುದು!'' (ಗರ. ೩೫-೬). 
[ಸಂ.] 


ವಧ (ನಾ). ಕೊಲ್ಲುವುದು; ಕೊಲೆ : ವಧಮುಂ ಬಂಧನಮುಂ ಪರಾಭವಮು 


ಮಂಗಚ್ಛೇದಮುಂ ಹೊರ್ದುಗುಂ (ಪಂರಾಮೂ. ೧೨-೫೯); ದಿವಿಜವಧಪಟುಗೆ 
ನಿನಗಭಿಭವಮಿ ಶಿಶುವಧಮೆನಲೈೆ ಮಾಣ್ಣಿನೆ . . . ಎಂದೊದಟ್‌ ಪಾಸಜ್‌ಯೊಳ್‌ 


ಸನಪ್ಪಳಿಸಿ (ಜಗವ. ೨-೫೪). (|ಸಂ.] 

ವಧಕಾರ (ನಾ).೧. ಕೊಲೆಯನ್ನು ಮಾಡುವವನು ;ಕೊಲೆಗಾರ ;ಕೊಲೆಗಡುಕ. 
೨. ವಧ್ಮಸ್ಥಾನದಲ್ಲಿ ಅಪರಾಧಿಗಳಿಗೆ ಮರಣದಂಡನೆ ಮುಂತಾದ ಶಿಕ್ಷೆಗಳನ್ನು 
ಕಾರ್ಯಗತಗೊಳಿಸಲು ನಿಯಮಿತನಾಗಿರುವವನು : ಸರಕಾರಿ ವಧಕಾರನು 
ಕಾದ ಕಬ್ಬಿಣದಿಂದ ಹೆಗಲಿನ ಮೇಲೆ ಕಾಯಿಸಿಟ್ಟಿ ಮೂರು ನೈದಿಲೆಗಳ ಗುಚ್ಚದ 
ಗುರುತು! ಆಗಿನ ಕಾಲದಲ್ಲಿ ಅಪರಾಧಿಗಳ ಹೆಗಲ ಮೇಲೆ ಇಂತಹ ಗುರುತನ್ನು ಸರಕಾರಿ 
ವಧಕಾರರು ಕಾಯಿಸಿಡುತ್ತಿದ್ದರು (ಯೋಧರು. ೭೮). (ಸಂ.1 

ವಧಕಾಲ (ನಾ). ಕೊಲ್ಲುವ ಸಮಯ ; ಸಂಹಾರದ ವೇಳೆ : ಕರ್ಣನ ವಧಕಾಲವು 
ಸಮಾಪಿಸಿದ್ದರಿಂದ ಹೀಗೆ ಸರ್ಪಾಸ್ತ್ರ ವೃರ್ಥವಾದದ್ದಲ್ಲದೆ, ಪರಶುರಾಮನು ಹೇಳಿಕೊಟ್ಟ 
ಮಹಾಸ್ತ್ರವೂ ಮರೆತು ಹೋಯಿತು (ವಚಭಾ. ೨೯೯). (ಸಂ.] 

ವಧಾರ್ಥ "ವಧಾರ್ಥಂ' ನೋ. 

ವಧಾರ್ಥಂ, ವಧಾರ್ಥ (ಅ). ಕೊಲ್ಲುವುದಕ್ಕಾಗಿ ;ಕೊಲ್ಲುವ ಉದ್ದೇಶಕ್ಕಾಗಿ : 


ಆ ನೆಗಟ್ಲಿಂದ್ರಂ . . . ಮುರಾಂತಕಂಗಾನತನಾಗಿ ಪುಯ್ಮಲಿಡೆ ಕೇಳ್ದು ಮದೀಯ 


ವಧಿಯಿಸು 


ವಧಾರ್ಥಮಾ ಸುಧಾಂಭೋನಿಧಿತಳ್ಪನಿಂದು ಗಡ ಪುಟ್ಟಿದಂ(ಜಗವಿ.೬-೨೦). ವಧಾರ್ಥ : 

"ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುವೆ?' ಎಂದನು - ಕಾಪಾಲಿ - ಪೂಜಾಸ್ಕಾನಕ್ಕೆ 

- . - ವಧಾರ್ಥವಾಗಿ (ಕಪಾಳುಂ. ೫೪). ಸಂ.) 

ವಧಿಯಿಸು "ವಧಿಸು' ನೋ. 

ವಧಿಸು, ವಧಿಯಿಸು (ಕ್ರಿ). ಕೊಲ್ಲು ; ಸಂಹರಿಸು ; ಸಾಯಿಸು : ಕಂಡು ಮಜುಗದೆ 
ಸೊನೆಗಾಅನ ದಂಡಿಯಲಿ ಮಗನಂ ವಧಿಸಿ ಆ ಮುಂಡವಂ ವಿಂಗಡಿಸಿ (ಬಸಪು. ೨೪-೨೧); 
ಪುರಹರನು ಕರೆದರ್ಜುನನ ಸುರಪುರಕೆ ಪೋಗುತೆ ನೀನು ಬಳಿಕಾ ಸುರಸಮಿತಿಗಳ 
ವೈರಿಗಳ ವಧಿಸೆಂದು ಬೆಸಸುತ್ತ (ಕುವ್ಮಾಆ. ಓರಿಇ. ೭-೧೧೨); ವಿಧುಹಾಸನಂ 
ಪಲವುಪಾಯದಿಂದೀಗ ನಾಂ ವಧಿಸದಿರ್ದೊಡೆ ತನ್ನ ಸಂತತಿಗೆ ಧರೆಯನಾಳ್ವಧಿಕ 
ಸಂಪದಮಾಗದು (ಜೈಮಾ. ೩೧೩೭). ವಧಿಯಿಸು : ಸಾಸಿಗನ್ನೆ ಹರಿ `ನೀಂ ಪೆಣ್ಣೂಸಂ 
ವಧಿಯಿಸಿದೆ (ಜಗಎ. ೧೬-೪೨); ರಾತ್ರಿಯೊಳೇಕಾಂತದೊಳಿರ್ದ ಸ್ಮೂಳಾಚಾರ್ಯರಂ 
ವಧಿಯಿಸಲವರ್‌ ಸಮಾಧಿಯಿಂ ಸ್ವರ್ಗಸ್ಥರಾದರ್‌ (ರಾಜಾವ. ೯೧-೯). 

(ವಧ 3೫ - ಇಸ್ಬು| 

ವಧು (ನಾ). ೧. ಮದುವೆಯ ಹೆಣ್ಣು ; ಮದುವಣಿಗಿತ್ತಿ ; ಮದುಮಗಳು : 
ಎಲ್ಲ ಕನ್ಮೆಯರಿಗೂ ಪ್ರಭುಗಳು ಮಾಂಗಲ್ಮ್ಕಗಳನ್ನು ಕಟ್ಟಿದರು. ಮುಖ್ಕವಧುಗಳಿಬ್ಬರೂ 
ಈಗ ಪ್ರಭುಗಳ ಎಡಪಾರ್ಶ್ವದಲ್ಲಿ ಬಂದು ಕುಳಿತರು (ಶಾಂತಲಾ. ೧೧೧). ೨. ಹೆ೦ಗಸು ; 
ಸ್ತ್ರೀ : ಲಜ್ಜೆ ವಧುವಿಗೆ ಚಂದ ಅಜ್ಜ ಅಜ್ಜಿಗೆ ಚಂದ ಮಜ್ಜಿಗೆ ಊಟಕೆ ಚಂದ 
(ಇಂಚಾಪ. ೪೫೬). ೩. ಹೆಂಡತಿ ; ಸತಿ : ""ದಾರಂ ಕಳತ್ರಂ... ವಧು ಕ್ಷೇತ್ರಮಾ 
ಭಾರ್ಯೆ . . . ಹೆಂಡಿತಿಗೆ ನಾಮಮಕ್ಕುಂ'' (ಮಂಗರಾ. ೯೦ ೬); ಆರಿಗೆ ವಧುವಾದೆ 
ಅಂಬುಜಾಕ್ಸಿ ಕ್ಲೀರಾಬ್ಧಕನ್ನಿಕೆ ಶ್ರೀಮಹಾಲಕುಮಿ (ಪುರಂದ-೩- ೧೨೭ ಪಲ್ಲವಿ). ೪. ಮಗನ 
ಹೆಂಡತಿ ; ಸೊಸೆ. ೫. ಒಂದು ಬಗೆಯ ಗಂಧದ್ರವ್ಯ : ""ಮರುನ್ಮಾಲಾ, 
ಮಾಲಾಪಿಶುನ, ಸ್ಟೃಕ್ಕಾ . . . ವಧೂ ,ಕೋಟಿವರ್ಷಾ, ಲಂಕೋಯಿಕಾ 
ಸ್ಪೃಕ್ಕಯೆಂಬ ಗ್ರಂಧ್ಮದ್ರವ್ಮ, ಸಂಕೇಬೇರು'' (ಸಿದ್ಧಾಂತಿ. ೧೪೩). 

ವಧೂವರರ್‌, ವಧೂವರರು - ಮದುಮಗ ಮತ್ತು ಮದುಮಗಳು : ಅಂತು 

ನೆಆ'ಯೆ ಕೈಗೆಯ್ದು ವಧೂವರರಿರ್ವರುಮಂ . . . ಹಾಟಕಪೀಠದ ಮೇಲೆ ಪಾಸಿದ 
ದುಗುಲದ ದಳಿಂಬದೊಳಿರಿಸಿದಾಗಳ್‌ (ಅದಿಪು. ೪-೪೨ವ); ಅಂತಾ ವಧೂವರರಂ, ಮಂಗಳ 
ಪಸದನಂಗೊಳಿಸಿ ತಂದು . . , ಇದಿರೊಳ್‌ ನಿಟ್‌ಸುವುದುಂ 
ವಧೂವರರು ಹಸೆಯ ಮೇಲೆ ಕುಳಿತಿದ್ದಾರೆ (ರೂಢ). ಸಂ. ವಧು, ವಧೂ। 

ವಧುತಾತ (ನಾ). ಹೆಂಡತಿಯ ತಂದೆ ; ಮಾವ : '"ವಧುತಾತನೆನೆ ಹೆಣ್ಣ 
ಕೊಟ್ಟವನಕ್ಕು'' (ಮಂಗರಾ. ೯೨-೧೩). |ಸಂ.] 

ವದುವಿಂಡು (ನಾ). ಸ್ತ್ರೀಯರ ಸಮೂಹ : ಗಂಡು ಮೆಚ್ಚುವುದಂಗನೆಯರ್ಗೆ 
ವರವಧುವಿಂಡೊಲಿವುದು ಪುರುಷರಿಗೆ (ಮೋಹತ. ೨೬ ೨೬), (ವಧು * ಪಿಂಡ್ಕು] 

ವರ್ಧಗೃಹ (ನಾ). ೧. ಮದುವಣಗಿತ್ತಿಯ ಮನೆ. ೨. |[ಚ್ಕೋತಿ। ಹನ್ನೆರಡು 
ರಾಎಗಳಲ್ಲಿ ಒಂದು ; ಕನ್ಶಾರಾಶಿ : ಕುಸುಮಘಟಾನ್ಟಿತೆ ಕೊಳೆಗೊಂಡ ಸೀರೆಯಂ 
ಪೊದೆದು ವಸ್ತ್ರಮಂ ಧನಮನವೇಕ್ಲಿಸಿ ಗುರುಕುಲಕ್ಕೆ ಮನಸಂತಸದಿಂ ಪೋಪಳ್‌ 
ವಧೂಗೃಹಾದಿತ್ತಂಶಂ (ಜಾತತಿ ೧೯-೧೬). ([ಸಂ.| 

ವಧೂಜನ (ನಾ). ೧. ಸ್ತ್ರೀಯರು ; ಹೆಂಗಸರು : ನರಾಮರವಧೂಜನಂಬೆರಸಿ 
ರಾಗದಿಂದಾಡೆ (ಆದಿಪು. ೮-೨೧); ಪಿಡಿದೆತ್ತಿದ ಪೊನ್ನ ಕಳಶಮೆನಿಸಿದುದದಜಹೊಳಿದಿರ್ಚಿದ 
ವಧೂಜನದ ಕುಚಕಳಶಂ(ರಾಜತೇ ೧೦-೮೮). ೨. ಹೊಸದಾಗಿ ಮದುವಯಾಗಿರುವ 
ಹೆಣ್ಣುಮಕ್ಕಳು : ವಧೂಜನಕ್ಕೆ ಹೇಳತಕ್ಕ ಉಪದೇಶವು ಇಷ್ಟು ತಾನೆ; ಇದರ 
ಮೇಲೇನಿರುವುದು? (ಶಾಕುಂತ. ೫೭-೪). |೫.) 

ವಧೂಟಿ (ನಾ). ೧. ತರುಣಿ ; ಯುವತಿ : ವಧೂಟೀಜನನೇತ್ರಾಕರ್ಷಣಾಲೇಪನ 
ಕವಜಯಮಂ ಮಾನಿನೀಚಿತ್ತಸಮ್ಮೋಹನರೂಪಕ್ಕೆಗ್ಗನುತ್ಪಾದಿಸುವುದು ನೃಪರೂಪಂ 
(ಮಲ್ಲಿಪು ೩-೩೧); ಆ ವಧೂಟಿ ತಾಂ ತನ್ನಯ ತಾಯ ತಂದೆಯನಗಲ್ಲಿರಲಾಜದೆ . . . 
ತವರ್ಮನೆಯೊಳ್‌ ಪಲಕಾಲಮಿರ್ಪದುಂ (ಪದ್ಮಸಾ 1. ೫೯೨). ೨. ಸ್ತ್ರೀ ; ಹೆಂಗಸು: 
ಗುರುಲಗ್ನದಿವಾಕರ . . . ಸಮಮಂದಿರದ ಸಮಾಂಶಕದೊಳರೆ ವಧೂಟೀಜನ್ಮಂ 


— ೧೦ 


(ಲೀಲಾವ. ೧೩-೧ ವ); 


೭೭೭೩ 


16 


35 


ವನ (ನಾ). ೧. ಕಾಡು ; ಆರಣ್ಮ 


ವನಕರಿ 


(ಜಾತತ. ೩-೧೦); ರುಕ್ಮಿಣೀದೇವಿ ಮೊದಲಾಗಿಹ ವಧೂಟಿಯರ ವರ್ಗಮಂ ನೃಪತಿ 
ಸತ್ಮರಿಸಿದಂ (ಜೈಮಿಭಾ. ೩೪-೩೦). ೩. ಸೊಸೆ. (ಸಂ. ವಧೂಟೀ। 


ವಧೂಬಂಧು (ನಾ). ಮದುವಣಗಿತ್ತಿಯ ಬಳಗದ ವ್ಯಕ್ತಿ ;ಹೆಣ್ಣಿನ ಸಂಬಂಧಿಕ : 


ಭಾಗ್ಮಾಧೀನಮಿನ್ನಿಂತರಿಂ ಪೆರತೆಲ್ಲಂ 
ವಧೂಬಂಧುಗಳ್‌ (ಶಾಕುಂತ. ೫೬ ೯೫). 


ಬಗೆಯಲ್ಕದಂ 
1ಸಂ.1 


ನುಡಿವುದಲ್ಲಂ ದಲ್‌ 


ವಧೆ(ನಾ). ಕೊಲೆ ; ಸಂಹಾರ : ಓಡಿಂಬವಧೆ ಬಕಾಸುರವಧೆ . .. ಪೆಅವುಮುಪಾಖ್ಯಾನ 


ಕಥೆಗಳೊಳಮೊಂದುಂ ಕುಂದಲೀಯದೆ ಪೇಲ್ಗೆಂ (ಪಂಪಭಾ. ೧೪-೫೨ ವ); ಪರಹಿಂಸೆ 
ಲೋಗರ ಹಳಿವುದೇ ವಧೆ ಶಸ್ತ್ರವಧೆ ವಧೆಯಲ್ಲ (ಕುವ್ಕಾಕ. ೧೭-೨೬). (ಸಂ. ವಧ] 


ವಧ್ಯ (ಗು). ೧. ಕೊಲ್ಲಲು ಯೋಗ್ಯವಾದ ; ಕೊಲೆಗೆ ಅರ್ಹವಾದ. 


೨. ದೇಹದಂಡನೆಗೆ ಗುರಿಯಾದ ; ದೈಹಿಕಶಿಕ್ಟೆಗೆ ಒಳಗಾದ. (ನಾ). 
೩. ಕೊಲ್ಲಬೇಕಾದುದು ;ವಧೆಗೆ ಅರ್ಹವಾದುದು. ೪. ಅಪ್ರಿಯವಾದುದು : 
ಪದ್ಮಂ ವಧಂ. ಗದ್ಮಂ ಹೃದ್ಮಂ (ರಾಮೂಶ್ವ. ೫-೧೪); ವಿಜ್ಞಾನಿಗಳ "ಆಕಲು' ಹೃದ್ಮವಿದ್ದರು 
ವಧ್ಯ (ಅರಳು. ೪೨೦: ೭). ೫. ಮರಣದಂಡನೆಗೆ ಗುರಿಯಾದವನು. ೬. ಕೊಲೆಗೆ 
ಅರ್ಹವಾದ ವ್ಯಕ್ತಿ : ಮಾಯಾಪರರು ಮಾಯೋಪಾಯವಧ್ಯರು (ಕುವ್ಮಾಗ. ೫-೬). 
೭. ವೈರಿ ; ಶತ್ರು. (ಸಂ.1 


ವಧ್ಯಮಾಲೆ (ನಾ). (ಸಂಪ್ರದಾಯಿದಂತೆ ಮರಣದಂಡನೆಗೆ ಗುರಿಯಾದ 


ವ್ಯಕ್ತಿಯ ಕುತ್ತಿಗೆಗೆ ಹಾಕುವ (ಕೆಂಪು ಹೂವಿನ) ಹಾರ : ಈ ನನ್ನ ಕೊರಳಿಗೆ 
ವಧ್ಮಮಾಲೆಯನ್ನು ಹಾಕಿ ; ಮೃತ್ಕುಲೋಕದ ದಾರಿಯನ್ನು ನನಗೆ ತೋರಿಸಿ 
[ಸಂ. 


(ರಾಕ್ಷಮು. ೧೦೨). ವಧ್ಯಮಾಲಾ] 


ವಧ್ಯಶಿಲೆ (ನಾ). ಕೊಲೆ ಮಾಡುವುದಕ್ಕೆಂದು ಇಟ್ಟಿರುವ ಶಿಲೆ ; ತಲೆಯನ್ನು 


ಕತ್ತರಿಸಲೆಂದು ಸಿದ್ದಮಾಡಿಟ್ಟಿರುವ ಕಲ್ಲು : ಅಸುರಂ ಕನ್ನೆಯನುಯ್ದು 
ವಧ್ಮಶಿಲೆಯೊಳ್‌ ಫೊಯ್ದಲ್ಲಿ ಕೈಯಿಂ ಸಿಡಲ್ಲು ಸಿಡಿಲ್‌ ಪೋಪವೊಲಂಬರಕ್ಕೆ ನೆಗೆದೆಂದಳ್‌ 
(ಜಗವಿ. ೩-೧೪); ಕೆಂಪುಬಟ್ಟೆಯನ್ನು . . . ಹೊದ್ದುಕೊಂಡು ಜೀಮೂತವಾಹನ 
ವಧ್ಮಶಿಲೆಯನ್ನೇರಿದನು (ಕಪಪು. ೭ ೧೦೪). (ಸಂ. ವಧೃಶಿಲಾ] 


ವಧ್ಯಾಭಾವ (ನಾ). ಕೊಲೆಗೆ ಅರ್ಹನಾದ ವ್ಯಕ್ತಿಯು ಇಲ್ಲದಿರುವಿಕೆ 


ವಧ್ಮಾಭಾವದಿಂ ಹಿರಣ್ಮನೊಳ್‌ ಪ್ರಧಾನವ್ಮಾಪಾರಮಂ ನುಡಿಯುತಿರ್ದ ಶಶಿಪ್ರಭಾ 
ಪ್ರಿಯನ ರಥಕ್ಕಾಗಿ ಬೇಗನೆ ಬಂದು (ಚಂದ್ರಪು. ೬:೩೮ ವ). ಸಂ.) 


ವಧ್ರಿ (ನಾ). ತೊಗಲಿನ ಪಟ್ಟಿ ; ಚರ್ಮದ ಬಾರು : ""ನದ್ರೀ, ವದ್ರೀ, ವರತ್ರಾ-೩ 


ತೊಗಲ ಮಿಣಿಯ ಪೆಸರು, ತೊಗಲ ಹಗ್ಗ'' (ಸಿದ್ಧಾಂತಿ ೩೧೫). [ಸಂ. ವಧ್ರೀ। 

: ವನದೊಳ್‌ ದಾವಾಗ್ನಿ ಪೂರ್ವಾಚಲದೊಳ 
ಹಿಮಕೃನ್ಮಂಡಲಂ ವಾರ್ಧಿಯೊಳ್‌ ಭೋಂಕೆನೆ ಬಂದೌರ್ವಾನಳಂ. ಪುಟ್ಟುವವೊಲ್‌ 
(ಅಜಿವು ೭-೧೩); ಅನಿಬರನಾವ ವನದಲಿ ಕಂಡೆ ಕೂಡೆನಿತುಂಟು ಪರಿವಾರ 
(ಕುವ್ಮಾಅ. ೧-೨೦). ೨. ನೀರು ; ಉದಕ : ""ವನಂ ವಾರಿ ಘನರಸಮೆನಲ್‌ ನೀರಿಂಗೆ 
ಪೆಸರಕ್ಕು''(ಮಂಗರಾ.೧೨೦-೧); ವನಘನರಾಶಿಯಾಶಾದಿಗಂತದೊಳ್‌ ವರ್ಷದಾಶೀರ್ವಾದ 
ಮುದ್ರೆಯಿಂದೇರ್ದುದೆನೆ ಬಂದನೋಲಗಕೆ ವಿಶ್ವಾಮಿತ್ರಮುನಿವರಂ (ಶ್ರೀರಾಮಾ. ೨೮-೮). 
೩. ತೋಟ ; ಉದ್ಯಾನವನ : “ಅಡವಿ. ೯.ನನಂ, ವನಂ - ಈ ೩ ತೋಟಕ್ಕೂ 
ಹೆಸರೆಂದು ಕೆಲವರನ್ನುವರು'' (ಸಿದ್ಧಾಂತಿ. - - . ೪. ಬೆಳಕು ; ರಶ್ಮಿ ; ಪ್ರಕಾಶ : 
““ವನಮುತ್ಸಾಹನಪ್ರಕಾಶನ ವಚನಂ'' :ವಸ್ತುಕೋ. ೧೨೪-೬೩೭). ೫. ವಾಸಸ್ಥಳ ; 
ಮನೆ. ೬. ಮೋಡ.೭. ಮರದ ಪಾತ್ರೆ. ಆ. ಗುಂಪು ; ಸಮೂಹ 
“ವನಜವನ' ಪರಾ. ೯. ನೀರಿನ ಬುಗ್ಗೆ. ೧೦. ಹೇರಳ ; ಸಮೃದ್ದಿ. ""ವನ- ೧. 
ನೀರು. ೨. ಅರಣ್ಯ, ಕಾಡು. ೩. ಮನೆ. ೪. ಉಗಮ, ಬುಗ್ಗೆ. ೫.ಜೋಗು, ರುರ. 
೬. ಸಮೂಹ. ೭. ಮರಿಗೆ. ೮. ಮೇಘ ೯. ಕಿರಣ'' (ನಾನಾಶ. ೨೨೬). (|ಸ೦.] 

ವನಕರಿ (ನಾ). ಅಡವಿಯ ಆನೆ ; ಕಾಡಾನೆ : ವನಕರಿಕುಂಭಪಾಟನಪಟಿಷ್ಠ 
ಕಠೋರನಖಪ್ರಹಾರಬೇದನಗಳಿತಾಸ್ರರಕ್ತನವಮಾೌಕ್ತಿಕಪಂಕ್ತಿವಿಳಾಸಭಾಸುರಾನನಂ 
(ಪಂಪಭಾ. ೧೩-೫೧); ಅಂತು ದೀನಜನತಾಕಲ್ಪಾಂಪ್ರಿಪಂ ವನಕರಿ ಕದಡೆ ತಿಳಿದ 
ಸರೋವರದಂತೆ ಪ್ರಸನ್ನಾಂತರಂಗನಾಗಿರ್ಪನ್ನೆಗಂ (ಶಾಂತಿಪು ೫-೧೪೮ ವ). [ಸಂ.ವನಕರಿನ್‌। 


ವನಕುಸುಮ ೭೭೭೪ ವನಜಾಕ್ಷ 
ವನಕುಸುಮ (ನಾ). ಕಾಡಿನ ಗಿಡ, ಮರ, ಬಳ್ಳಿಗಳಲ್ಲಿ ಬಿಡುವ ಹೂವು ;| | ವನಜಜ (ನಾ). ಕಮಲದಲ್ಲಿ ಹುಟ್ಟಿದವನು ; ಬ್ರಹ್ಮ : ವನಜಜ ಬನ್ನಿಮಿತ್ತ 
ಕಾಡುಹೂವು : ವನಕುಸುಮಂಗಳಂ ಬಗೆಗೆ ವಂದುವನಬನಿಯೊಳಾಯ್ದು ಕೊಯ್ದು ಹರ  ಕುಳ್ಳಿರಿಮುನ್ನತಪೀಠದೊಳ್‌ (ಜಗವಿ. ೩-೫೯); ವನಜಜನಮಾವಾಸೆಯ 
- ತೊಟ್ಟು ಕರಮೊಪ್ಪಿದಳಾಕೆ ಬಸಂತಕಾಂತೆವೋಲ್‌ (ಪಂಪಭಾ. ೨-೧೬); ನನುದಿನವಿರಿಸದದೇಕೆ ಹುಣ್ಣುಮೆಯನೆಸಗಿದಂ (ನಳಚಂ. ೨೦೬). [ಸಂ.] 
ವನಕುಸುಮಾಸವಂಬೆರಸು ತನ್ನೊದವಂದ ನರೇಂದ್ರಸುಂಬಲೀಜನಮುಖಸೌರಭಕ್ಕೆ ವನಜದಳ (ನಾ). ೧. ತಾವರೆ ಹೂವಿನ ಎಸಳು ; ಕಮಲಪುಷ್ಪದ ದಳ : 
ಬಗೆ ಸೋಲಲೊಡಂ (ಮಲ್ಲಿವು. ೫-೮೫). [ಸಂ.] 5 |  ವನಜದಳಂಗಳೊಳೊಂದೊಂದನೆ ಮುಗಿಯಿಸಿ , ಪೂಗೊಳದೊಳಗೆ 


ವನಕೇಳಿ (ನಾ). ತೋಟದಲ್ಲಿ ತಿರುಗಾಡುವಿಕೆ ; ವನವಿಹಾರ : ವನಕೇಳೀವಿಭವಂ 
ಸಲೀಲಸಲಿಲಕ್ರೀಡಾವಿಳಾಸಂ ಸಮಸ್ತನಿಚಾಂತಃಪುರದೊಳ್‌ ಮೊದಲ್ಡ್‌ಸೆಯೆ 
(ಆದಿಪು. ೧೧-೧೫೩); ವನಕೇಳಿಗೆಳಸಿ ಮನಸಿಜನನುಪಮತನ್ಮೂರ್ತಿವೆತ್ತು ಪುಗುವಂತಿರೆ 
ಮೋಹನೆರೂಪರುಂದ್ರಕಂದರ್ಪನರೇಂದ್ರಂ ಬಂದು ವಿಪುಳವನಮಂ ಪೊಕ್ಕಂ 

(ಸಂ. ವನಕೇಲಿ] 

ವನಕ್ರೀಡೆ (ನಾ). ವನಕೇಳಿ : ಅಂತು ಬಂದ ಬಸಂತದೊಳ್‌ ಮಾದ್ರಿ ತಾಂ... 
ವನಕ್ರೀಡಾನಿಮಿತ್ತದಿಂ ಫೋಗಿ(ಪಂವಟಾ. ೨: ೧ ವ); ಆಬಲೆಯರೋರೊರ್ವರೊಂದೊಂದು 

ಬಗೆಗೊಂಡೇಟ್ವನ್ನೆಗಂ ತನ್ನೊಡನೆ. ಹರಿ ವನಕ್ರೀಡೆಗೆಯೆಟ್ಟನಾಗಳ್‌ 

(ಜಗವಿ. ೧೪-೪೭); ಬನದೊಳ್‌ ಪೂಗೊಯ್ತ . . . ಮರನಡರ್ವಾ ಕಾವಣಕ್ಕೋಪ 

ತಂತಮ್ಮಿನಿಯರ್‌ ಸಯ್ತುಂಬುದಂ ವರ್ಣಿಸುಗೆ ಕವಿ ವನಕ್ರೀಡೆಯೊಳ್‌ ನಾಡೆ ರಮ್ಮಂ 


(ಕುಸುಮಾ. ೯-೧೦). 
ಪಾಂಗಿಂ 


(ಸೂಕ್ತಿಸು. ೧-೧). 1೦. ವನಕ್ರೀಡಾ। 

ವನಗಜ (ನಾ). ವ ವನಕರಿ :ವನಗಜಯೂಥವಳ್ಳಿ ಪೆಜಗಿರ್ದಿರದೊಡ್ಡಲಿದೋಡುವಲ್ಲಿ 
ದಂತಿನಿ ಮೊಲೆಯೂಡೆ ನಿಂದು (ಶಾಂತಿಪು ೨-೧೦೫); ವನಗಜಯೂಧಮಂ ಭರದಿನಟ್ಟುವ 
ಕೆಸರಿಯಂತೆ ದೈತ್ಮರುಳ್ಳನಿಬರುಮಂ ಮಹಾರಣದೊಳದ್ಭುತಮಾಗೆ ಕರುತ್ತು ಕಾದಿ 
(ಪಂರಾಮಾ, ೧೪-೧೩೩).  [ಸಂ.) 

ವನಚರ (ನಾ).೧. ಕಾಡಿನಲ್ಲಿ ಸಂಚರಿಸುವವನು ; ಬೇಡ : ವನಚರನಾಗಿ ಶಂಭು 
ಗಿರಿಜಾಕೆಯನೋತು ಪುಳಿಂದಿ ಮಾಡಿ. . . ಕವಿದನಾ ಬನಮಂ೦ (ಪಂಪಭಾ. ಆ-೧೪); 
ವನಚರನಾಗಿ ಕಾನನಚರಂ ಪೆಸರಿಂದೆ ಕುರಂಗನಾಗಿ ನೆಟ್ಟನೆ ಗಜಸಿಂಹಮಂ 
ಕೊಲುವನಶ್ರಮದಿಂದಮೆ ಬೇಡನಾಗಿ (ಪಾರ್ಶೃವು. ೧೨-೬೬). ೨. ಕಾಡಿನಲ್ಲಿ 
ವಾಸಿಸುವ ಮೃಗ, ಪಕ್ಷಿ ಮುಂತಾದ ಜೀವಿ ; ವನ್ಶಜೀವಿ : ವನಖಗ ವನಮೃಗ 
ವನತರು ವನಚರ ವನವನಜನಿವಹಮುಳ್ಳನಿತುಂ ಸೀರನಿತುಮಣಮುಲ್‌ದು 
ದಿಲ್ಲೆಂಬಿನಮುಂಡಂ ದಹನನಳುರ್ದು ಖಾಂಡವವನಮಂ (ವಂವಭಾ. ೫-೯೭); ಕೋಗಿಲೇ 
ಗಿಳಿಯೇ ಕಂಡಿರೆ ಪೇಟ್‌ಮೆಮ್ಮ ಪತಿಯಂ ಶ್ರೀರೂಪಕಂದರ್ಪನಂ ಎಂದು 
ವನಚರಂಗಳಂ ಕಂಡತಿಪ್ರಲಾಪಂಗೆಯ್ವಾಗಳ್‌ (ಸುಕುಮಾ. ೧೨-೨೧ ವ). ೩. ನೀರಿನಲ್ಲಿ 
ಸಂಚರಿಸುವ ಮಾನು ಮೊದಲಾದ ಜಲಚರ : ವನಚರಪಾಲಿಔಲೆ3 ಪಾವನ 
ಸುಶೀಲಿ್ಕಲೆ3 . . . ಸೇವಿತಮಲಪ್ರಹರಿ ಸ್ಫುಟವೇಣಿ ರಾಜಿಕುಂ (ಹಮ್ಮಿರ. ೧-೫೫). 

1ಸ0.1 

ವನಚರಿ (ನಾ). ಬೇಡಿತಿ ; ಕಿರಾತಸ್ತ್ರೀ : ವನಚರಿ ಬರೆ ವಿದ್ಮುಲ್ಲೇಖೆ ಬರ್ಪಂತೆ 
(ಆಜಿಪು ೯-೩೨); ಮನೋನುರಾಗದಿಂ ವನಚರಿ ಪಾಡಿದಳ್‌ ಮಧುರಗೀತಿಗಳಂ 
(ರೀಲಾಮ ೮-೩೨); ನೀರದರುಚಿಯಂ ಪಫೋಲ್ವ ಶರೀರದ ವನಚರಿ ತಮಾಳಲತೆವನೆಯೊ 
ಳ್ಪೊಕ್ಕು . . . ಕಾರಿರುಳಿನ ಸಿರಿಯ  ತೆಟದಿನೆಸೆವುತ್ತಿರ್ದಳ್‌ (ತ್ರಿಪವಿ. ೨೭ ೬೯). 

(ಸಂ. ವನಚರೀ। 

ವನಜ (ನಾ). ೧. ನೀರಿನಲ್ಲಿ ಹುಟ್ಟಿದುದು ; ತಾವರೆ ; ಕಮಲ 
ಪಳ್ಳಿವೋಪ ತೆಆದಿಂ ಕಿಲ್ಲೆರ್ದು ಭೂಪಂ ತಪೋವನಮಂ . . . ಪೊಕ್ಕಂ (ಆದಿಪು. ೪-೮೩); 
ವನಜಂಗಳ್‌ ದಳವೇಟ್‌ ಚೂತಲತೆಗಳ್‌ ನೀರೇಚೆ . . . 
ಗೊಲೆಗೇಟೆ ಬಂದುದು ವಸಂತಂ ಸಂತತೋತ್ಸಾಹದಿಂ 
೨. ಆನೆ ; ಗಜ. ೩. ಕೊನ್ನಾರಿಗಡ್ಡೆ. ೪. |ಭಂದ] ವರ್ಣಛಂದಸ್ಸಿನಲ್ಲಿ 
ಪ್ರಸಿದ್ದವಾದ ಇಪ್ಪತ್ತಾರು ಬಗೆಯ ಛಂದಸ್ಸುಗಳಲ್ಲಿ ಒಂಬತ್ತನೆಯದಾದ 
ಬೃಹತಿಭಂದಸ್ಸಿನ ಒಂದು ವೃತ್ತೆ : ಆಗಳಗ್ನಿಮರುದ್ದಯಸಂಯೋಗಮಾಗಿರೆ ಭಾವಿಸು 
ಭೂಭಾಗದೊಳ್ಳೃಗನೇತ್ರೆ ನೀಂ ನಾಗವರ್ಮನಿನೀ 

1ಸಂ.] 


ವನತರುಲತಾ 


: ವನಚಾನೀಕಮೆ 


ಪುಂಡ್ರೇಕ್ಷುಚಾಪನ ಚಾಪಂ 


(ಧರ್ಮಾಮೃ. ೧೩-೧೦). 


ವನಜಂ೦ (ಛಂದೋಂಟು. ೨-೧೦೧). 


ಫೊಳೆದವಿಂದುಕರಂಗಳ್‌ (ಕಾದಂಳು. ೪೨೦). ೨. [ಛಂದ] ವರ್ಣಛಂದಸ್ಸಿನಲ್ಲಿ 
ಪ್ರಸಿದ್ಧವಾದ ಇಪ್ಪತ್ತಾರು ಬಗೆಯ ಛಂದಸ್ಸುಗಳಲ್ಲಿ ಹದಿನೇಳನೆಯ 


ಆತ್ಮಸ್ಟಿಛಂದಸ್ಸಿನ ಒಂದು ವೃತ್ತ : ವನಜದಳಂ ನನನ ನನಗಗಂ 
(ಛಂದೋಂಬು. ೨-೧೬೬ ಅಧಿಕಪಾಠ). [ಸಂ. ವನಜದಲ] 


10| ವನಜನಾಭ(ನಾ). ಹೊಕ್ಕುಳಲ್ಲಿ ತಾವರೆಯ ಹೂವಿರುವವನು ;ಪದ್ಮನಾಭ ; 


20 


25 


30 


35 


40 


4s 


ವಿಷ್ಣು : ಎನ್ನ ಪಗೆಯೆನಿಸಿರ್ದ ವನಜನಾಭಂ ಮತ್ತೊಂದು ತಾಣದೊಳ್‌ ಪುಟ್ಟಿದಂ 
(ಜಗವ. ೩-೨೨ ವ); ತಂದಿರಿಸಿದರು ಫಲವನು ವನಜನಾಭನ ಹೇಳಿಕೆಯಲಾಕ್ಷಣಕೆ 
(ಕುವ್ಮಾಅ. ೩-೨೫); ವನಜನಾಭನ ಧ್ಯ್ಮಾನಕೆ ಸರಿಯುಂಟೆ (ಪುರಂದ. ೧-೨೯-೨). ಸಂ.) 
ವನಜಭವ (ನಾ). ಕಮಲದಲ್ಲಿ ಹುಟ್ಟಿದವನು ; ಬ್ರಹ್ಮ : ಅನುರೂಪಮಗೆ 
ಪುಟ್ಟಿಸಿ ವನಜಭವಂ ಚೂತರಾಜನಂ ಮಲ್ಲಿಗೆಯಂ ವನಮಿಥುನಂಗಳೊಳೇಂ ಮುನ್ನಿನ 
ತನ್ನ ಜಡಸ್ಪಭಾವಮಂ ಮಾಜ್‌ದನೋ (ಮಲ್ಲಿಪು ೬-೪೩); ವನಜಭವನಲಿ ವರವ 
ಬೇಡಿದೆ (ಕೌಶಿರಾ. ೨೩-೨೩). ([ಸಂ.1 
ವನಜಭವಾಂಡ (ನಾ). ಬ್ರಹ್ಮಾಂಡ : ಧನುವಿನ ಟಂಕೃತಂ ವಿಶಿಖಭೀಂಕೃತ 
ಮುತ್ಕಟಕೋಪ ಹೂಂಕೃತಂ ವನಜಭವಾಂಡಮಂ ಪುದಿಯೆ (ಜಗವಿ. ೧೫-೫). [ಸಂ.] 
ವನಜಮಿತ್ರ (ನಾ). ತಾವರೆಯ ಗೆಳೆಯ ; ಸೂರ್ಯ. 
ವನಜಮಿತ್ರಪುತ್ರ ನ ಸೂರ್ಯನ ಮಗ ; ಯಮ : ವನಜಮಿತ್ರಪುತ್ರಂ ದರಹಸಿತ 
ವದನಾರವಿಂದನಾಗಿ ... ಆಟೋಪದಿಂ ಮುಟ್ಟೆವರ್ಪದುಂ (ಜಗವ. ೬-೨೬ ವ). [ಸಂ.] 
ವನಜವನ (ನಾ). ತಾವರೆ ಹೂವುಗಳ ಗುಂಪು, - ಸಮೂಹ : ವನಜವನಕ್ಕೆ 
ವಿಕಾಸಂ ದಿನಪತಿಯಿಂದಲ್ಲದುಬಿಿದಲಿಿಂದಕ್ಕುವು (ಮಲ್ಲಿವು. ೯-೯೪); ಅನುನಯದಿಂ 
ವನಜವನಮಂ ದಿನಪ ಪೊಗುವಂತೆ . . . ಆಯೋಧ್ಯಾಪುರವನಿನಕುಲ ಹರಿಶ್ಚಂದ್ರ 
ಭೂವರಂ ಪೊಗಲು (ಹಚಕಾ ೧೪-೨೫). (|ಸಂ.] 
ವನಜವಲ್ಲಿ (ನಾ). ತಾವರೆಯ ಬಳ್ಳಿ ; ಕಮಲಿನಿ : ನವವನಜವಲ್ಲಿಗೆಜಗುವ 
ರುಷದ್ವಯಂಗಳಿವೆನೆ ಪಾರ್ಥಿವನ ನಯನಂಗಳೆಅಗಿದುವವಯವದಿಂ ನಿಂದ 
ಗಾಯಿಕಾಯುವತಿಯರೊಳ್‌ (ಶಾಂತಿಪು. ೩-೫೩). (ಸಂ. ವನಜವಲ್ಲೀ। 
ವನಜಶರ (ನಾ). ೧. ತಾವರೆಯ ಹೂವಿನ ಬಾಣ.೨. ತಾವರೆ ಹೂವನ್ನು 
ಬಾಣವಾಗಿ ಉಳ್ಳವನು ; ಮನ್ಮಥ. 
ವನಜಶರಹರ ಸ ಮನ್ಮಥನನ್ನು ನಾಶಮಾಡಿದವನು ; ಶಿವ : ವನಜಶರಹರ 
ನಿಮಗೆ ಮನಸು ಮುನ್ನೆಆಗಿಹುದು ತನುವೆಜಗಲೇಶಕ್ಕೆ (ಪ್ರೌಢರಾ. ೬-೩೭). (ಸಂ. 
ವನಜಸಂಭವ (ನಾ). ೧. ಎ ವನಜಜ: ವಿಷ್ಣುಗೆ ಪಿರಿಯರ್‌ ಮತ್ತಿಲ್ಲ ದೇವರಿದುವೆ 
ಯಥಾರ್ಥಂ ಎನೆ ವನಜಸಂಭವನದಂ ಮನದೆ ಕೊಂಡು (ಜಗಎ. ೧-೩೩ ವ); ಮನುಜರ 
ಮಾತೇನು ಘನವಲ್ಲ ವನಜಸಂಭವಗೂ ನಿಶ್ಚಯವಿಲ್ಲ (ಪುರಂದ. ಧಾ. ೬-೪). ೨. [ಛಂದ] 
ಅಂಶಗಣಗಳಲ್ಲಿ ಒಂದು ಗಣದ ಹೆಸರು ; ಬ್ರಹ್ಮಗಣ : ವನಜಸಂಭವಗಣಮಕ್ಕೆ 
ಮೊದಲೊಳತ್ತಲ್‌ ವನರುಹೋದರ ಗಣಯುಗಳಮದಕ್ಕೆ (ಛಂದೋಂಬು. ೫-೨೪೫). 
ವನಜಸಂಭವಜನಕ ಎ ಬ್ರಹ್ಮನ ತಂದೆ ; ವಿಷ್ಣು : ಸನಕಾದಿ ಮುನಿವಂದ್ಕ 
ವನಜಸಂಭವಜನಕ ಫಣಿಶಾಯಿ ಪ್ರಹ್ಲಾದಗೊಲಿದ ಶ್ರೀಕೃಷ್ಣ (ವುರಂದ. ೧ ೯೩-೨). 
[ಸಂ.] 
ವನಚಜಾಕ್ಷ (ನಾ). ಕಮಲದಂತೆ ಸುಂದರವಾದ ಕಣ್ಣುಗಳುಳ್ಳವನು ; ವಿಷ್ಣು : 
ವನಚಾಕ್ತನಿಂ ತವರ್ಮನೆ ತನಗದು ಗೆಂಟಾದ ಖೇದದಿಂದಿರ್ದಂತಾ ತನುಮಧ್ಮೆ 
ಪಾಗುಡಂಬೆರಸು ನಯಾನ್ವಿತರಪ್ಪ ನರರನಟ್ಟಿದೊಡೆ (ನೇಮಿಪು. ೮-೪೦); ವನಜಾಕ್ಟಂ 
ಪೊಗಳುತ್ತಿರಲನುಷಮ ಮೆಚೆಮಿಂಡದೇವಗಚಳಿತಪದಮಂ ್ಪವಿನಯದಿನಿತ್ತುಂ 
(ತ್ರಿಪುವಿ. ೬-೧೭). ಸಂ. (ವನಜ *- ಅಕ್ಷಿ + -)] 


| 


ವನಜಾಕ್ಷಿ 


ವನಜಾಕ್ಷಿ (ನಾ). ಕಮಲದಂತೆ ಸುಂದರವಾದ ಕಣ್ಣುಳ್ಳವಳು ; ಕಮಲಾಕ್ಷಿ : 
ವನಜಾಕ್ಷಿ ದೋಷಿಯಲ್ಲದ ನಿನಗೆ ಕರಂ ಪೊಲ್ಲಗೆಯ್ದೆ೦ (ಪಂಚತಂ. ೭೭-೧೯); ವನಜಾಕ್ಷಿ 
ಕೇಳೊತ್ತೆಯವಳಾದ ಬಳಿಕ ಇಂದಿನ ರಾತ್ರಿಯವನೊಡನೆ ಸುಖಮಿರ್ದು ನಾಳೆ ಬರೆ 
ಅನುವ ಪೇಳುವೆನು (ಪ್ರೌಢರಾ. ಆ): (ಸಂ. ವನಜಾಕ್ಷೀ] 

ವನಜಾತ (ನಾ). ನೀರಿನಲ್ಲಿ ಹುಟ್ಟಿದುದು ; ತಾವರೆ ; ಕಮಲ : ತ್ರಿಜಗದಗ್ರದೊಳು 
ಪೂತಶಿಲೆಯೊಳಿಪ್ಪ ಸಿದ್ದರ ಪದವನಜಾತಗಳಿಗೇಂಗುವೆನು (ತ್ರಿವುಸಾಂ. ೧-೮); ಪೂತಾತ್ಮ 
ಮುನಿಹೃದಯ ವನಜಾತ ಯಮತಾತ . . . ಸಂಗಮೇಶ್ವರ ಓತು ರಕ್ಷಿಸೆನ್ನಂ 
(ಪ್ರೌಢರಾ. ೯-೧). 1ಸ0.1 

ವನಜಾತಾಹಿತ (ನಾ). ತಾವರೆಹೂವಿನ ವೈರಿ; ಚಂದ್ರ : ಆ ಶುಕ್ರನಿಂ 
ವನಜಾತಾಹಿತನಾ ವನೇಜರಿಪುವಿಂ ಪಂಕೇಜಮಿತ್ರಂ ಬಲಾಢ್ಕನೆನಿಕ್ಕುಂ (ಜಾತತಿ. ೨-೧೨). 

ವನಜಾತಾಹಿತ ಸೂಸು ಇ ಚಂದ್ರನ ಮಗ ; ಬುಧ : ವನಜಾತಾಹಿತಸೂನುದಂಪತಿ 

ನವಾಂಶಸ್ಥಾಯಿ . . . ವಿಲಗ್ನಕ್ಷೇತ್ರಮಂ ವೀಕ್ಷಿಸಲ್‌ ಜನಿಯಿಕ್ಕುಂ ಪುರುಷತ್ರಯಂ 
(ಜಾತತಿ ೩-೧೪). [ಸಂ.] | 

ವನಜಾರಿ( ನಾ). ವ ವನಜಾತಾಹಿತ : ವನಜಾರಿಯಿನುಪಚಯದೊಳ್‌ ಜನನಾಧಿಪನಿರೆ 
ಶುಭಗ್ರಹಂ ನೆಲಸಿರೆ . . . ಭೂಪತಿಯಕ್ಕುಂ (ಜಾತತಿ. ೧೨-೮); ವನಜಾರಿಯ 
ಕಂದಿಪವೋಲ್‌ ದಿನಮದು ಕುಮುದಿನಿಯ ಪಿರಿದು ಕಂದಿಸಿದಪುದೇಂ (ಶಾಕುಂತ. ೩೮-೬೮). 

[ಸಂ.] 

ವನಚಾಲಯೆ (ನಾ). ಕಮಲವನ್ನು ನೆಲೆಯಾಗಿ ಉಳ್ಳವಳು ; ಲಕ್ಷ್ಮಿ : 
ವನವನಧಿಯಲ್ಲಿ ಜನಿಸಿದ ಘನಮೌಕ್ತಿಕದಂತೆ ಮೇಟ?ವ ಮಲ್ಲಿಗೆಮುಗುಳಂ ವನಜಾಲಯೆ 
ಯಂತೊಪ್ಪುವ ವನಜಾನನೆಯೊರ್ವಳಾಯ್ಬಳತಿಸಂಭ್ರಮದಿಂ (ರಾಜಶೇ ೧೦-೩೬). 

(ಸಂ. ವನಜಾಲಯಾ। 
ವನಜಾಸ್ತ್ರ (ನಾ). ೧. ಎ ವನಜಶರ ೧. ೨. ಎ ವನಜಶರ ೨: ವನಜಾಸ್ತ್ರ 


ನಿನ್ನಯ ಪೊಳೆವ ಬೆರಳುಗಳ . . . ತೋರು (ನವಮೋ ೭-೧೬). [ಸಂ.] 
ವನಜೋದರ (ನಾ). ಹೊಕ್ಕುಳಲ್ಲಿ ಕಮಲವನ್ನು ಉಳ್ಳವನು ; 


ಕಮಲನಾಭ ; ವಿಷ್ಣು :ವನಜೋದರನುಂ ವಿಸ್ಮಯಮಿನಿತೊಗೆಯಲ್‌ ಮನದೊಳಂದು 
ಘನಜಘನೆಯ ಸಂಜನಿತಮನುಕ್ಷತಮಂ ಭೋಂಕೆನೆ ಕಳೆದಂ ಪಾದಪದ್ಮದೊಳ್‌ ಬಿಟ್ಹೂಗಳ್‌ 
(ನೇಮಿಪು.೭-೬೯); ವನಜೋದರನುದರದ ಲೋಕವಿಕಾಯದೊಳಾತನಾಜ್ಞೆಯಿಂ . . . 
ನೆಟ್‌ ಕಂಡ೦ (ಜಗವ. ೫-೧೦೫). [ಸಂ.] 

ವನತರು (ನಾ). ಆರಣ್ಮದಲ್ಲಿರುವ ಮರ : ವನತರುಪತ್ರಂಗಳನೊಯ್ಕನೆ ನೆಲೆಯಿಂ 
ಪತ್ತುವಿಡಸಿ ಕಳಿಕೆಗಮುತ್ಪತ್ತಿನಿಮಿತ್ತಮಾಗಿ ಶಿಶಿರಮುಮಿನಿಸಿನಿಸನೆ ತನ್ನ 
ನೆಅನನಜ್‌ಪಿದುದೀಗಳ್‌ (ಅದಿಪು. ೧೧-೮೯); ವನತರುಲತಾಲತಾಂತಮನನಿತಂ ತವೆ 
ಕೊಂಡಿರೆಂದು ಪುಯ್ಕಲ್ಲುವವೊಲ್‌ ಜಿನುಗುತ್ತಮಳಿಗಣಂ ಬಲಯನೆ ಬರೆ ಬಂದುದು 
ವಿಲಾಸಿನೀಜನಮಾಗಳ್‌ (ಶಾಂತೀಶ್ವ- ೧೦-೧೪೫). (ಸಂ.] 

ವನತಿಕ್ತಕೆ (ನಾ). ಒಂದು ಬಗೆಯ ಔಷಧೀಸಸ್ಕ ; ಅಗರುಶುಂಠಿ: ಪಾಠಾ, 
ಅಂಬಷ್ಠಾ, ವಿದ್ಧಕರ್ಣೀ. .. ವನತಿಕ್ತಕಾ- ೧೦ ಅಗರುಶೊಂರಿ ಹೆಸರು, ಅಗಳುಶೊಂಡಿ'' 


(ಸಿದ್ಧಾಂತಿ. ೧೩೧). [ಸಂ. ವನತಿಕ್ತಕಾ। 


ವನದಂತಿ (ನಾ). ಎ ವನಕರಿ : ಗಜಪ್ರಿಯಾಂಬರಚರರ್‌ ಜೀಯಯ್ಮ ಭಾಪ್ಪೆಂದು. 


ಜೀಕರಿಪನ್ನಂ ವನದಂತಿ  ಪೋರ್ವುದು ನಿಷಾದ್ಮಾರೂಢದಿಂ ಪೋರ್ವವೋಲ್‌ 
(ಶಾಂತಿಪು. ೨-೧೧೦); ಹೊಸಮದದ ವನದಂತಿ ಕದಳಿಯ ಕುಸುರಿಜಿದಂದದಲಿ 
ಘನಪೌರುಷವ ಮಾಡಿದನೆಂದನವನೀಪಾಲನನುಜಂಗೆ (ಕುವ್ಮಾಡ್ರೋ ೮-೨೨). 
(ಸಂ. ವನದಂತಿನ್‌। 

ವನದಹನ (ನಾ). ಕಾಡಿನಲ್ಲಿ ಉಂಟಾಗುವ ಬೆಂಕಿ ; ದಾವಾಗ್ನಿ ; ಕಾಳ್ಗಿಚ್ಚು : 
ವನದಹನಂ ವನಾಂತರಮನೊರ್ಬಳಸಾಗಿರೆ ಮುತ್ತಿ ಸುತ್ತಿ ಸುತ್ತಿನ ನಡುವಿರ್ದರರ್ದು3 
ಮಾಮರನನಯಮಿದುದೀ ಮರನಂ ತಗುಳ್ದ್ಹುದೆಂಬನೊಳೆಣೆಯಾಗೆ (ಆದಿಪು ೯-೫೯); 
ಹಿಳಿದುರಿವ ಹೆಬ್ಬಿದಿರ ಗಂಟಿನ ಠಳಠಳತ್ಕಾರದಿ ದಿಶಾಮಂಡಳದ ಮೂಲೆಗಳೊಡೆದು 
ದದ್ಭುತವಾಯ್ತು ವನದಹನ (ಕುವ್ಮಾಆ. ೨೦-೫೭). ([ಸಂ.] 


೭೭೭೫ 


10 


40 


45 


ವನಪಾಲ 


ವನದುರ್ಗ (ನಾ). (ಶತ್ರುಗಳು ಪ್ರವೇಶಿಸಲು ಸಾಧ್ಯವಾಗದ ಹಾಗೆ) ದಟ್ಟವಾದ 
ಕಾಡಿನಲ್ಲಿ ರಚಿಸಿದ ಕೋಟೆ : ಉದಗ್ರತರುಗಹನದುಷ್ಟ್ರುವೇಶಮಪ್ಪ 
ವನದುರ್ಗದುನ್ನತಿಯುಮನೊಳಕೊಂಡು (ಅದಿಪು. ೧೩-೫೭); ಗಿರಿದುರ್ಗ್ಗ ವನದುರ್ಗ್ಗ 
ಜಲದುರ್ಗಾದ್ಮನೇಕದುರ್ಗ್ಗಂಗಳನಶ್ರಮದಿಂ ಚಂಡಪ್ರತಾಪದಿಂ 

[ಸಂ.] 

ವನದುರ್ಗೆ (ನಾ). ಪಾರ್ವತಿಯ ಹೆಸರುಗಳಲ್ಲಿ ಒಂದು; ಚಾಮುಂಡಿ: ವನದುರ್ಗಾ 
ಭದ್ರಕಾಳೀ ಚಾಮುಂಡಾಂಬಾ ಗತಿರ್ಮಮ (ಎಕ ೫x, ಮೈಸೂರು. ೧೩೩-೨೭೪; 1857). 

[ಸಂ. ವನದುರ್ಗಾ] 

ವನದೇವತೆ (ನಾ). ಅರಣ್ಯದ ಅಭಿಮಾನಿದೇವತೆ : ವನದೇವತೆಗಳ್ಗೆಲ್ಲಂ 
ಕರುಣಮಾಗೆ ಪಳಯಿಸುವ ಮಾದ್ರಿಯ ಸರಮಂ ಕುಂತಿ ಕೇಳ್ದು (ವಂವಭಾ. ೨-೨೨ ವ); 
ವನದೇವತೆಯರಿರಾ ನಂದನದೇವತೆಯರಿರ. .. ವನಿತೆಯನೊಳಕೊಳ್ಳಿರೇ ಅನಾಥೆಯನೆನ್ನಂ 
(ಗಿರಿಕ.ಆ-೭೭). [ಸಂ. ವನದೇವತಾ। 

ವನದೇವಿ (ನಾ). ೧. ಇ ವನದೇವತೆ : ವನದೇವೀಪ್ರಾಸಾದಮಿದೆನಿಪಗಕುಳದೊಳ್‌ 
ಕಪೋತಸಿಂಹತಿ ನೆಗೆದತ್ತೆನಿಪುವು . . . ಧೂಮತತಿ ತದ್ದಿನದೊಳ್‌ (ಕಾದಂಪೂ. ೧೪೫); 
ಪೂವಿನೊಳಾದ ಬೆಡಂಗು ನಾಡೆ ರಂಜಿಸೆ ವನದೇವಿಯರ್‌ ನಲಿದು ಮನ್ಮಥರಾಜನ 
ಬರ್ಪುದಕ್ಕೆ ರಾಗಿಸಿ ಮನಮೊಲ್ಹು (ಧರ್ಮಾಮೃ. ೧೩-೧೩). ೨. ಪಾರ್ವತಿ; ಚಾಮುಂಡಿ: 
""ಚಾಮುಂಡಿ ಚರ್ಚೆ ಭೈರವಿಯೆನಲು ವನದೇವಿ'' (ಮಂಗರಾ. ೫-೧೪). 

[ಸಂ. ವನದೇವೀ] 

ವನಧಿ (ನಾ). ಕಡಲು ; ಸಮುದ್ರ : ವನಧಿಪರೀತಭೂತಳದೊಳೀತನೆ ಸೋಲದ 
ಗಂಡ೦ (ಪಂಪಭಾ. ೧-೨೬); ಹಳದಿಯ ಪೈರು ಬೆಳೆಬೆಳೆದು ಹಬ್ಬಿಯಿರೆ ಶಾಲಿವನ ವನಧಿಯ 
ಸುವಿಸ್ತೀರ್ಣಲಂಬ್ಯಾಯಮಾನ ಸೈಕತವೇಲೆಯನು ಹೋಲಿ ಚಿತ್ರಾಂಗ. ೫೨-೧೪೩೩). [ಸಂ.] 

ವನಧಿಪೀತ (ನಾ). ಸಮುದ್ರವ ನೀರನ್ನೆಲ್ಲ ಕುಡಿದವನು ; ಅಗಸ್ತ (ಮುನಿ : 
""ವನಧಿಪೀತ [ಪಾಕಾಂ. ಪಿತೃ।ನಗಸ್ತಿ  ಘಟಯೋನಿಯೆನಲಗಸ್ಟನೆನಿಕ್ಕು'' 
(ಮರಾ: ೭೬-೧೦). ([ಸಂ.] 

ವನಧಿಸಂಭವ (ನಾ). ಸಮುದ್ರದಿಂದ ಜನಿಸಿದವನು ; ಚಂದ್ರ 
ಅನುದಿನದೊಳವಗಡಿಪ ಸಂಸಾರಸಾಗರಕೆ ವನಧಿಸಂಭವನೆನಿಸುವೀ ಕಥಾಕುತುಕಮಂ 
ಮನದಂದು ಕೇಳ್ಪುದು (ನಂದಿಮಾ. ೩-೨೩ [ಸಂ.] 

ವನನರ (ನಾ). ೧. ಕಾಡುಮನುಷ್ಯ. ೨. ಕಾಡಿನಲ್ಲಿರುವ ಮನುಷ್ಕಾಕಾರದ 
ಪ್ರಾಣಿ ; ವಾನರ ; ಕಪಿ : ಕೀರ್ತಿಗೆ ಕೃತಜ್ಞತೆಗೆ ಪೆರ್ಚಿ ವನನರಬಲಂ ಕೊರಳೆತ್ತಿ 


ಕೊಣ್ಣ 


(ಎಕ. ॥, ೧೪೩-೪೩; 1131). 


ಕೈವಿಸಿ ಕೈವಾರಗೆಯ್ಕಲಾ ಘೇ ಉಫೇಧ್ವನಿಗೆ (ಶ್ರೀರಾಮಾ. ೩೯೩-೮೪೮). [ಸಂ.) 
ವನನಾಗಾರಿ (ನಾ). ಕಾಡಾನೆಯ ಶತ್ರು ; ಸಿಂಹ : ಅಶ್ವಗ್ರೀವಂ ಆ 


ತ್ರಿಪೃಷ್ಠಂಗಿದಿರ್ಚಿ ವನನಾಗಾರಿಯನಾಂತ ದಂತಿಶಿಶುವೋಲ್‌ . . . ನೀಡಿಲ್ಲದಳ್ಕಾಡುಗುಂ 
(ಶಾಂತಿಪು ೫-೨೭). [೫೨.] 

ವನನಿಧಿ (ನಾ). ಎ ವನಧಿ : ವನನಿಧಿಯಿಂದಂ ಚಂದ್ರಂ . . . ಒಗೆವಂತೆ 
ಪುಟ್ಟಿದನನಿವಾರ್ಯಸುತೇಜನೆನಿಪನಿನಜನ ತನಯಂ (ಪಂಪಭಾ. ೧-೧೨೧); ವನನಿಧಿ 
ಪೊಸಮುತ್ತಿನ ಮಣಿಗಳನಿದೆ ಚಲ್ಲಿದನೆನೆ ಮಣಿನಿಭತಾರೆಗಳ್ಮನಂಗೊಳಿಸಿರ್ಕುಂ 
(ರಾಜಶೇ ೧೧-೩೯). ([ಸಂ.1 

ವನನಿವಾಸ (ನಾ). ಕಾಡಿನಲ್ಲಿ ವಾಸಮಾಡುವಿಕೆ; ಅರಣ್ಯವಾಸ : ಪುರುವಂಶದವರಿಗೆ 
ವನನಿವಾಸವು ಮುಪ್ಪಿನಲ್ಲಿ ಕುಲವ್ರತವಾಗಿರುವುದಷ್ಟೆ? (ಶಾಜಂತ. ೧೦೬-೧೯). [ಸಂ.) 

ವನಪಥ (ನಾ). ಕಾಡಿನ ದಾರಿ ; ಅರಣ್ಮಮಾರ್ಗ : ಮನುಮಾರ್ಗನಿಪುಣನೆನಿಸಿದ 
ನಿನಗಾಮಾ ರಾಜಮಾರ್ಗಮಂ ತೋಟ್‌ ಜಗಜ್ಜನಕೆ ನಗೆಯಲ್ಲೆ ಕಳಭಂ ವನಪಥಮಂ 
ಯೂಥಪತಿಗೆ ತೋರ್ಪಂತಕ್ಕುಂ (ಆದವು. ೪-೧೨). ಸಂ.) 

ವನಪಾಲ (ನಾ). ವನವನ್ನು ರಕ್ಷಿಸುವವನು ; ಉದ್ಕಾನಪಾಲಕ 
ಬನದೊಡಮೆಯೊಳಾದೊಲವುಂ ವನಪಾಲನೊಳಾದ ಮೆಚ್ಚುಮೆಕ್ಕೆಕ್ಕೆಯಿನಂದನುವಿಸೆ 

ಕಾಣ್ಕೆಗೈದಂ  ವಿಚಕಿಲದರಲಂ ಪಚ್ಚೆಯಂ 

[ಸಂ.] 


(ಮಲ್ಲಿಪು. ೫-೬೦); ವನಪಾಲಂ 


ಬಾಳೆವಣ್ಣೊಳ್ಳೊನೆಯಂ (ರಾಜಶೇ. ೧೦-೨). 


ವನಪಾಲಕ 


ವನಪಾಲಕ (ನಾ). ವನಪಾಲ ವನಪಾಲಕರಂ ಘಾತಿಸಿ ಕೆಯ್ಕೊಂಡು 
ಬನಮನಿರೆಯಿರೆ . . . ವಿಶ್ವನಂದಿ ತಡೆಯದೆ ಬಂದಂ (ಶಾಂತಿಪು. ೬-೫೭); ಧಾಳಿಯಿಟ್ಟರು 
ಸುರವನಕೆ . . . ನಡುಗಿದರು ವನಪಾಲಕರು ನಿಂದೊಣಗಿದವು ಹರಿಚಂದನಾದಿಗಳು 
(ಕುವ್ಮಾಆ. ೨೦-೨೩೬). ([ಸ೦.] 

ವನಪಾಲಿಕೆ (ನಾ). ತೋಟವನ್ನು ರಕ್ಷಿಸುವವಳು ; ಉದ್ಮಾನಪಾಲಿಕೆ : ಇಂತು 
ವನಪಾಲಿಕೆ ತಂದಿತ್ತ ಕಾಣ್ಮೆಯಂ ಕೈಕೊಂಡು 
ಕಳಮವನಮೋಯೆನಲ್‌ ಕಳಮವನದೊಳ್‌ 
(ಪದ್ಮರಾ. ೮-೧೭). (ಸಂ. ವನಪಾಲಿಕಾ| 

ವನಪ್ರಸ್ಥ (ನಾ). ೧. ಎತ್ತರವಾದ ಪ್ರದೇಶದಲ್ಲಿರುವ ವನ ; 
ಪ್ರಸ್ಥಭೂಮಿಯಲ್ಲಿರುವ ಕಾಡು. ೨. ವಾನಪ್ರಸ್ಥಜೀವನವನ್ನು ನಡೆಸುವಿಕೆ. 

[ಸಂ.] 
ವನಪ್ರಿಯ (ನಾ). : ೧. ಕೋಗಿಲೆ : ""ವನಪ್ರಿಯಃ, ಪರಭೃತಃ, ಕೋಕಿಲಃ, 
ಲವಂಗಪಟ್ಟೆ ; ದಾಲ್ಹಿನ್ನಿ. 


(ಉದ್ಭಟ್ಟ ೯-೧೨ವ); ಮನ್ಮಥನ 
ಕಳಮವನಪಾಲಿಕೆಯರೊಪ್ಪುಗುಂ 


ಪಿಕ; - ೪ ಕೋಗಿಲೆ'' (ಸದ್ದಾಂತಿ. ೧೫೯). ೨. 
[ಸಂ.] 
ಪನಭೂದಿ (ನಾ). ಕಾಡಿನ ನೆಲ ; ಕಾಡುಪ್ರದೇಶ; ಅರಣ್ಮಸ್ಥಳ :ಏಲಾಲವಂಗ 
ಲವಲೀವೇಲಾವನಭೂಮಿಯೊಳ್‌ ನಿಧೀಶ್ವರ ಸೈನ್ಮ ವ್ಯಾಲಗಜಂಗಳ್‌. .. ಕಣ್ಣೆವಂದುವು 
(ಆದಿಪು. ೧೩-೨); ಭೂರಿಜಂಬುಮಧೂಕಪನಸಸ್ಥಾರರಸಪೂರಾನುಕಲಿತವಿಹಾರ 
ಸುರಮಹಿಳಾಭಿರಂಜಿಸುವಖಿಳವನಭೂಮಿ (ಕುವ್ಮಾಅ. ೪-೩೮). [ಸ೦.] 
ವನಭೋಜನ (ನೌ). (ವನವಿಹಾರದ ಸಮಯದಲ್ಲಿ) ಉದ್ಯಾನವನದಲ್ಲಿ 
ಎಲ್ಲರೂ ಒಟ್ಟಿಗೆ ಮಾಡುವ ಊಟ ,-ಸಾಮೂಹಿಕ ಭೋಜನ : 
ವನಭೋಜನದ ಬಳಿಗೈತರಲರ್ಭಕರು (ಕೃಷ್ಣಗೋ. ೨-೮೧); ಅಪರೂಪದಿನಗಳಲ್ಲಿ 
ಪ್ರಭುಗಳೂ ಇವರ ಸಂಗ್ಲಡ ಸೇರಿ. . . ಅರಣ್ಯಗಳಲ್ಲಿ ಸಂಚರಿಸಿ. . . ಎಲ್ಲರೂ 
ಸೇರಿ ವನಭೋಜನ ಮಾಡಿದುದುಂಟು (ಶಾಂತಲಾ. ೧೨೨). 10.) 
ವನಮಂಜರಿ (ನಾ). ೧. ಕಾಡಿನ ಹೂವುಗಳ ಗೊಂಡಿಲು. ೨. (ಛಂದ) 
ವರ್ಣಛಂದಸ್ಸಿನಲ್ಲಿ ಪ್ರಸಿದ್ಧವಾದ ಇಪ್ಪತ್ತಾರು ಬಗೆಯ ಛಂದಸ್ಸು 
ಗಳಲ್ಲಿ ಇಪ್ಪತ್ತೆರಡನೆಯದಾದ ಆಕೃತಿ ಛಂದಸ್ಸಿನ ಒಂದು ವೃತ್ತ : 
ಭೂತಗಣಾಧಿಪನುಂ ಪಡೆದಾ ಕಡೆಯೊಳ್ಲಿಲೆ . . . ನಾಕಿಗನಿಂದಮಿದೇ 
ಸಕಳೋರ್ವೀತಲದೊಳ್ಳನಮಂಜರಿ ಯೆಂಬುದು ನಾಮದೊಳ್‌ (ಛಂದೋಂಬು. ೨-೧೮೫); 
ಏಲ್‌ ಭಗಣಂಗಳುಮೊರ್ಗುರುವುಂ ಬರಲಾ ವನಮಂಜರಿಯಪ್ಪುದು ಕೇಳ್‌ 


(ಕೈಪಿಡಿ. 66). (ಸಂ. ವನಮಂಜರೀ। 

ಬನಮಕ್ಷಿಕೆ (ನಾ). ಕಾಡುನೊಣ : ""ದಂಶಃ, ವನಮಕ್ಸಿಕಾ - ೨ ಕಾಡುನೊಣ'' 
(ಸಿದ್ಧಾಂಹಿ ೧೬೧)... |ಸಂ. ವನಮಕ್ಷಿಕಾ। 

ವನಮಯೂರ (ನಾ). ೧. ಕಾಡಿನಲ್ಲಿರುವ ನವಿಲು. ೨. (ಛಂದ) 
ವರ್ಣಭಛಂದಸ್ಸಿನಲ್ಲಿ ಪ್ರಸಿದ್ಧವಾದ ಇಪ್ಪತ್ತಾರು ಬಗೆಯ ಛಂದಸ್ಸುಗಳಲ್ಲಿ 


ಹದಿನಾಲ್ಕನೆಯದಾದ ಶಕ್ವರಿ ಛಂದಸ್ಸಿನ ಒಂದು ವೃತ್ತ : ಬಂದಿರೆ 
ಶಶಾಂಕದಿಪಸೇಶಮರುದಿಂದ್ರರ್‌ . .. ಯತಿ ಪಬಾರ್ಥದೊಳೆ ನಿಂದಂದೆಂದುಮಿದ ಕೇಳ 
ಪೆಸರಿಂ ವನಮಯೂರಂ (ಛಂದೋಂಬು. ೨-೧೪೯); ಒಪ್ಪೆ ಭಜಸಂನಗಗಮುಂ 
ವನಮಯೂರಂ (ಕೈಪಿಡಿ. ಆ೨). ([ಸಂ.) 

ವನಮಹತ್ತರ (ನಾ). ಉದ್ಧಾನದ ರಕ್ಷಣೆಯನ್ನು ವಹಿಸಿಕೊಂಡಿರುವವನು ; 
ವನಪಾಲಕ: ಅಗ್ಗಳರಸನವಸರೋಚಿತಘಳಪ್ರಾಪ್ತಿಗೆ ಸಂತಸಂಬಟ್ಟು ವನಮಹತ್ತರಂಗೆ 
ಮೆಚ್ಚುಗೊಟ್ಟು (ಮಲ್ಲಿಪು. ೪-೩೪); ವನಮಹತ್ತರಂ ವಿಚಿತ್ರಪುಷ್ಪಘಖಹಸ್ತಂ ಬಂದು 
ಬಾಗಿಲೊಳಿರ್ದವನೆಂಬುದುಂ (ಚಂದ್ರಪು ೨-೭೫). ಸಂ.) 

ವನಮಹಿಷ (ನಾ). ಅಡವಿಯ ಕೋಣ ; ಕಾಡುಕೋಣ : ದವನಕಂ ಬಂದು 
ಮಹಾಪ್ರತಿಹಾರನಪ್ಪ ಸುಭದ್ರನೆಂಬುದೊಂದು ವನಮಹಿಷನ ಸಾರೆವಂದು . . . 
ನಿಲ್ಲೆಂಬುದುಂ (ಪಂಚತಂ. ೩೩-೮); ಇದೊ ಇಲ್ಲಿ ವನಮಹಿಷನುದ್ದಿಕೊಂಡ ಮರದಿಗುಡು 


(ಚಂದ್ರಸ. ೨೮-ಆ). [ಸಂ.] 


೭೭೭೬ 


10 


2s 


4s 


ವನಮೃಗ 


ವನಮಹಿಷಿ (ನಾ). ಅಡವಿಯ ಎಮ್ಮೆ; ಕಾಡೆಮ್ಮೆ : ದೆಸೆಗಳ್ಗೆ ಬೆರ್ಚಿ ಮೂಂಕಿಟ್‌ವ 
ವನಮಹಿಷಿಗಳಿಂ ಮದಹಸ್ತಿಯಂತೆ ಮರವಾಯ್ವ ಪುಲಿಗಳಿನತಿಭಯಂಕರಾಕಾರಮಪ್ಪ 
ದ್ವೈತವನಕ್ಕೆ ಬಂದು (ವಂಪಭಾ. ೭-೨೯ ವ). (ಸಂ. ವನಮಹಿಷೀ] 

ವನಮಹೋತ್ಸವ (ನಾ). ಕಾಡಿನ ಅಭಿವೃದ್ಧಿಗಾಗಿ ಸರ್ಕಾರವು ಪ್ರತಿವರ್ಷವೂ 
ನಿರ್ದಿಷ್ಟ ದಿನದಂದು ಗಿಡಗಳನ್ನು ನೆಟ್ಟು ಆಚರಿಸಲು ಹಮ್ಮಿಕೊಂಡಿರುವ 
ಉತ್ಸವದ ರೀತಿಯ ಒಂದು ಕಾರ್ಯಕ್ರಮ : ಭಾರತವು ವನಮಹೋತ್ಸವವನ್ನು 
ಪ್ರಾರಂಭಿಸಿದುದಕ್ಕಿಂತ ಬಹುಪೂರ್ವದಲ್ಲಿಯೇ ಅವು ಅಲ್ಲಿ ಬೆಳೆಯುತ್ತಲಿದ್ದವು 
(ಪ್ರಬಂಧ. ೯೫). ಸಂ.) 

ವನಮಾಲಾಧರ (ನಾ). ೧. ವನಮಾಲೆಯೆಂಬ ಕಾಡುಹೂವುಗಳ ಹಾರವನ್ನು 
ಧರಿಸಿದವನು ; ವಿಷ್ಣು. ೨. ವನಮಾಲೆಯೆಂಬ ಸ್ತ್ರೀಯನ್ನು ಹೊಂದಿದವನು; 
ವನಮಾಲೆಯೆಂಬುವವಳ ಗಂಡ. ೧, ೨: ಶ್ರೀಧರನ ಸಕಲಧರಿತ್ರೀಧರನೆನೆ 
ಸಂದದೊಂದು ಸೊಬಗಿಂ ವನಮಾಲಾಧರನಾದನೆನಲ್‌ ಮಧುರಾಧರೆ ವನಮಾಲೆ 
ವಲ್ಲಭಾಗ್ರಣಿಯಾದಳ್‌ (ಪುಷ್ಪಘು. ೩. ೨೨). (ಸಂ.] 

ವನಮಾಲಾಸ್ಪದ (ನಾ). ೧. ವನಮಾಲೆಯನ್ನು ಧರಿಸಿದವನು ; ಕೃಷ್ಣ. 
೨. ಜಲರಾಶಿಗೆ ಅಧಿಪತಿಯಾಗಿರುವವನು ; ವರುಣ. ೧, ೨: 
ಕುಂಭಕರ್ಣಾವತಾರಂ ದಂತವಕ್ರಂ ನಿಸರ್ಗವೈರದಿಂದಸುರವೈರಿಯ ಪೆಸರ್ಗಳ್‌ 
ತನಗಸಹ್ಮಂಗಳಾಗೆ . . . ವನಮಾಲಾಸ್ಪದನೆಂದು ಯಾದಃಪತಿಯನದಿರ್ಪಿಯುಂ . . . 
ಮಾಣದೆ (ಜಗವ. ೯-೫೬ ವ). ಸಂ.) 

ವನಮಾಲಿ, ವನಮಾಳಿ (ನಾ) ಎ ವನಮಾಲಾಧರ ೧: ರಾಜಭವನದೊಳ್‌ 
ವನಮಾಲಿ ಲೀಲೆಯಿಂದಿರ್ದಂ (ಜಗವ. ೧೭-೬೦ ವ); ವನಮಾಲಿ ಪೊಗಳುತಿರಲು . . . 
ಅಗತನಯಾವರನೊಪ್ಪುಶಿರ್ದನಾಸ್ಥಾಯಿಕೆಯೊಳ್‌ (ತ್ರಿಪುವಿ. ೧೩-೨೬). ವನಮಾಳಿ : 
ಕಾಳಿಯನಂ ಮರ್ದಿಪ ವನಮುಳಿಗೆ ಸುಗಿದೀಗಳುಗುಲುತಿರ್ದನೊ ರಾಹುವ್ಕಾಳಂ 
ಮುನ್ನುಂಡಮರ್ದಂ ಪೇಟೆನಿಸಿದುದರಲ ಸುರಿವ ಬಲ್ಲರಿ ಸುರರಾ (ಜಗವಿ.೩-೧೦೧). 

(ಸಂ. ವನಮಾಲಿನ್‌। 

ವನಮಾಲೆ, ವನಮಾಳೆ (ನಾ). ೧. ಕಾಡುಗಳ' ಸಾಲು ; ವನಪಂಕ್ತಿ : 
ವನಮಾಲೆಯಾಳ್‌ ವಿಹಾರಿಸಿ ವನಮಾಲೆಯೊಳಿಸಗುವಬ್ಬಿನೀಮಾರುತನಿಂ ವನಮಾಲೆ 
ಪೊಳೆಯೆ ಕೃಷ್ಣಂ ವನಮಾಲಯಮಾಯ್ತು ಲೀಲೆಗೆಂದೆನೆ ಸುಟ್‌ದಂ (ಜಗಎ ೧೪-೬೨); 
ವನಮಾಲಿಪರಿಶೋಭೆಯಿಂದನಿಮಿಷೋದ್ಮತ್ಸ್ವೀಶಿಯಿಂ. . . ವಾರಿಧಿ ವಾರಿಜಾಕ್ಷನವೊಲೇಂ 
ಚೆಲ್ವಾಯ್ತೊ ಭೂಭಾಗದೊಳ್‌ (ದಶಕು. ೧-೧೮). ೨. ಕಾಡಿನ ಹೂವುಗಳಿಂದ 
ರಚಿಸಿದ ಮಾಲೆ, -ಹಾರ ; 1) ಎಲ್ಲ ಯತುಗಳ ಹೂವುಗಳಿಂದ ಕೂಡಿದ್ದು, 
ಮಧ್ಯದಲ್ಲಿ ಕದಂಬಹೂಗಳನ್ನುಳ್ಳ , ಕಾಲಿನವರೆಗೂ ನೇಲುವಂತೆ ಇರುವ 
ಒಂದು ಬಗೆಯ ವಿಶೇಷವಾದ ಹಾಠ ; ಇದನ್ನು ಕೃಷ್ಣನು ಧರಿಸುತ್ತಿದ್ದನೆಂಬ 
ಪ್ರತೀತಿಯಿದೆ : ಯೊಳೆಸಗುವಬ್ಬಿನೀಮಾರುತನಿಂ ವನಮಾಲೆ ಪೊಳೆಯೆ 
ಕೃಷ್ಣಂ ಮನಮಾಲಯಮಾಯ್ತು ಲೀಲೆಗೆಂದೆನೆ ಸುಬೌದಂ (ಜಗವಿ. ೧-೬೨). ೧, ೨: 
ಹರಿಯಂತೆ ಚಾರುವನಮಾಲಾಭಿರಂಜಿತಂ ಹರನಂತೆ ಭೋಗಿನಿಕರಾಲಂಕೃತಂ . . . ಎನೆ 
ತಾರಕಾಂಬಕನ ಪೊಂಗೋಂಟೆ ಕಣ್ಣೆಸೆದುದು (ಚಿಬಪು. ೪೧-೧೯). ೩. ನೀರಿನ 
ಸಮೂಹ ; ಜಲರಾಶಿ :ವನಮಾಲೆಯೊಳ್‌ ವಿಹಾರಿಸಿ ವನಮಾಲೆಯೊಳೆಸಗುವಬ್ಬಿನೀ 
ಮಾರುತನಿಂ ವನಮಾಲೆ ಪೊಳೆಯೆ (ಜಗವ. ೧೪-೬೨). ವನಮಾಳೆ : ೧, ೨: 
ವನಮಾಳಾಮಂಡನಂ ವಾರಿರುಹನಯನಂ . . . ಮಾರ್ತಾಂಡನಂತಾ ವಿಷಯದ 
ಖಿಳಸದೃಸ್ತುಸಂಭೂತಪೂತಂ (ಶಾಂತೀಶ್ವ. ೧೩-೧೨೯). (ಸಂ. ವನಮಾಲಾ) 

ವನಮಾಳಿ "ವನಮಾಲಿ' ನೋ. 

ವನಮಾಳೆ " ವನಮಾಲೆ' ನೋ. 

ವನಮುದ್ದ (ನಾ). ಕಾಡು ಹೆಸರುಕಾಳು : ""ಮಕುಷ್ಟಕಃ ಮಯಷ್ಟಕ ವನಮುದ್ಧ: 
— ೩ ಕಾಡು ಹೆಸರುಕಾಳು'' (ಸಿದ್ಧಾಂತಿ. ೨೩೯). ([ಸಂ.] 


'ವನಮೃಗ (ನಾ). ೧. ಕಾಡುಪ್ರಾಣಿ ; ವನ್ಮಮೃಗ : ವನಚರಿ ಬರೆ ವಿದ್ಯುಲ್ಲೇಖೆ 


ಬರ್ಪಂತೆ ಬೆನ್ನಂ ವನಮೃಗರುಧಿರೋಲ್ಲಿಪ್ತಾಂಗನುತ್ತುಂಗಚಾಪ೦ . . . ಕಿರಾತಂ 


ವನರಾಜಿಕ್ರೀಡೆ 


ಜನಿಯಿಸಿದನಿದಂ ಸಾಮ್ಮಂ ಬರಲ್‌ ಶೋಣಮೇಘಂ (ಅಜಿಪು. ೯-೩೨); ಟಿಂಕಾರರವಂ 
ಕಿವಿಯಂ ಭೋಲಂಕೆನೆ ಮಿಗೆ ತೀವೆ ಪುಗಲ್‌ ದೆಸೆಗಾಣದೆ ತಳ್ಳಂಕಗೊಳ್ಳುತಿರ್ಪ 
ವನಮೃಗಮಂ ್ಹಕವಿತಂದೆಚ್ಚುದಾಗ ವನಚರನಿಕರ೦ (ಪಾರ್ಶ್ವವು. ೧೨-೭೬). 
ಪ. ಕಾಡಿನಲ್ಲಿರುವ ಜಿಂಕೆ ಮುಂತಾದ ಸಾಧುಪ್ರಾಣಿ : ಮುನಿದಯ್‌ ನೂಜುಂ 
ಕುನ್ನಿಗಳನಿತುಮನೊರ್ಮೊದಲೆ ತೋಜ್‌ ಕೊಳ್ಕೊಳಿಸೆ ಮಹಾಮುನಿ ತಳರದೆ 
ಮೇರುವೊಲಿರೆ  ವನಮೃಗದವೊಲುರ್ಕನುಟ್‌ದು ಸುಲ್‌ದುವು ನಾಯ್ದಳ್‌ 
(ಯಶೋಚ. ೪-೪೩). (ಸಂ.] ' 

ವನರಾಜಿಕ್ರೀಡೆ (ನಾ). ಕಾಡುಗಳಲ್ಲಿ ವಿಹರಿಸುವಿಕೆ ; ವನವಿಹಾರ : ವನರಾಜಿ 
ಕ್ರೀಡೆಯಂ ಯೌವನವನದೊಳೆ ತೋಜಲ್‌ . . . ಬಲ್ಲ ವಿದ್ಮಾಧರಸ್ವ್ರೀಜನದಿಂದಂ 
ಕಣ್ಣೆವಂದಂ ಸುಕವಿಜನೋಮಾನಸೋತ್ತಂಸಹಂಸಂ (ಆದಿಪು ೧-೮೩). 

(ಸಂ. ವನರಾಜಿಕ್ರೀಡಾ] 

ವನರಾಶಿ (ನಾ). ೧. ಕಾಡುಗಳ ಸಮೂಹ ; ವನಪಂಕ್ತಿ. ೨. ನೀರಿನ ರಾಶಿ ; 

ಸಮುದ್ರ. ೧,೨: ವನರಾಶಿಯೊಳಗೆ ಬೆಳೆದೆಸೆವನೇಕ ವಿದ್ರುಮದ ಲತೆಯ 
ಪುಟ್‌ಯವೊಲಾ ವನರಾಶಿಯೊಳಗೆ ಬೆಳೆದೆಸೆವನೇಕ ವಿದ್ರುಮದ ಲತೆಯ 

ಪೊಂಪುಟ್‌ ರಯ್ಮಂ (ಪುಷ್ಪಪು ೯-೨೧). [ಸಂ.1 

ವನರುಗ್ಬಾಂಧದವ (ನಾ). ಕಮಲದ ಗೆಳೆಯ ; ಸೂರ್ಯ : ವಿಷ್ಣುವೇ 
ವನರುಗ್ಬಾಂಧವಬಿಂಬದೊಳ್‌ ನೆಲಸಿ ರಕ್ಷಿಕ್ಕುಂ ಜಗದ್ದ್ವಾತಮಂ (ಎಷ್ಟುಪು. ೨-೨-೧೮೬). 

[ಸಂ.1 

ವನರುಹ (ನಾ). ನೀರಿನಲ್ಲಿ ಹುಟ್ಟಿದುದು ; ತಾವರೆ : ವನರುಹಮೆಡ್ಡಮಪ್ಪ 
ಮೊಗಮಾದ ತಳಿರ್ತಳಮಾದ ಕೋಕಿಳಧ್ವನಿ ಸರಮಾದ . . . ಮಲ್ಲಿಗೆಯ ತುಂಬಿಯ 
ಕೂಟಮೆ ನೋಟಮಾದ ನಂದನವನಲಕ್ಷ್ಮಿ ಕಣ್ಣೆಸೆದು ತನ್ನನೆ ನೋಡಿಸಿದಳ್‌ 
ತದಾರ್ಯರಿಂ (ಶಾಂತಿಪ್ರ ೭-೧೦); ಎನಗಾಗದ ವನರುಹಮಂ . ಮನೆಮಾಡಿದಳೆಂದು 
ಕಂಡು ಮುಳಿವಂ ಶಶಿ (ರಾಜಶೆ್ಲಒ೧೨-೧೯). (0.1 

ವನರುಹನಾಭ (ನಾ). ಹೊಕ್ಕುಳಲ್ಲಿ ತಾವರೆಯನ್ನುಳ್ಳವನು ; ಪದ್ಮನಾಭ ; 
ವಿಷ್ಣು : ವನರುಹನಾಭನಾಭಿ ಸಿತಪಂಕಜಬೀಜಮೊ ಪದ್ಮಗರ್ಭನಾನನದೆ ಪೊದಳ್ಹ 
ವೇದವಿಮಳಾಕ್ಷರಮಾಲೆಯೊ . . . ಎನಲ್‌ ವನಿತೆಯ ಮೌಕ್ತಿಕಾಕ್ಷವಲಯಂ 
ಕೊರಲೊಳ್‌ ಕರಮೊಪ್ಪಿ ತೋಜುಗುಂ (ಕಾದಂಪೂ. ೬೭೪); ವನರುಹನಾಭಂ 
ದುರ್ಯೋಧನನೆಂದೊಡೆ ಕೇಳ್ದು ಭೀಮಸೇನನ ಜಡಿದಂ (ಗದಾಯು. ೭-೪೨). 1ಸಂ.1 

ವನರುಹಭವ (ನಾ). ಕಮಲದಲ್ಲಿ ಹುಟ್ಟಿದವನು ; ಬ್ರಹ್ಮ : ವನರುಹಭವನೆನಿಸಿದ 


ದಂಡನಾಯಕಂ ಕೇಶಿ ತಿರ್ದೆ ಪೇಟ್ದಂ ಕವಿರನ್ನನ ಪೇಲ್ದ್ಜಿ ಕೃತಿ ಯಶಶ್ವಿ ಶೀವನಿತೆಗಲಂಕೃತಿ 
ಯೆನಿಪ್ಪುದೊಂದಚ್ಚರಿಯೇ (ಗಡಾಯು. ೧-೫೧). (ಸಂ. 

ವನರುಹಭವಾಂಡ (ನಾ). ಬ್ರಹ್ಮಾಂಡ ವನರುಷಭವಾಂಡದೊಳಗೈವತ್ತು 
ಕೋಟಿಯೋಜನದ ್ಹವಿಸ್ತೀರ್ಣದಿಳೆಯಂ  ಸಪ್ತಶರನಿಧಿಗಳನುವೇಷ್ಟಿಸಿರಲ್‌ 
(ಜೈಮಿಭಾ. ೨-೧). [ಸಂ.1 


ವನರುಹಮಿತ್ರ (ನಾ). ತಾವರೆಯ ಮಿತ್ರ ; ಸೂರ್ಯ : ವನರುಹಮಿತ್ರನಸ್ತಗಿರಿ 
ಮಸ್ತಕದಲ್ಲಿರೆ ನೋಡಿ ಬಾಡಿ ಬೆಚ್ಚನೆ ಬಿಸುಸುಯ್ಹು ಬೇವಸದೆ ಬೆರ್ಚಿದುವಕ್ಕಟ 
ಜಕ್ಕವಕ್ಕಿಗಳ್‌ (ರಾಜಶೇ. ೧೩-೨೮). (ಸಂ. 

ವನರುಹವಿಷ್ಟರ (ನಾ). ಕಮಲವನ್ನು ಆಸನವಾಗಿ ಉಳ್ಳವನು ; ಬ್ರಹ್ಮ : 
ವನರುಹವಿಷ್ಟರಂ ರುಚಿರರೇಚಕಪೂರಕಕುಂಭಕಕ್ರಿಯಾಮನಮಿರೆ ನೆತ್ತಿಯೊಳ್ಳರ 
ನಿಮಾಲಿತದೃಷ್ಟಿ ನಿವಿಷ್ಟಮಾಗೆ . .. ಮಿನುಗುತುಮಿರ್ದ೦ (ಗದಾಯು. ೬-೧೫). |ಸಂ.] 

ವನರುಹೋದರ (ನಾ). ೧. ನಾಭಿಯಲ್ಲಿ ತಾವರೆಯನ್ನುಳ್ಳವನು ; ವಿಷ್ಣು. 
೨. [ಛಂದ] ಅಂಶಗಣಗಳಲ್ಲಿ ಒಂದು ; ವಿಷ್ಣುಗಣ : ವನಜಸಂಭವಗಣಮಕ್ಕೆ 
ಮೊದಲೊಳತ್ತಲ್‌ ವನರುಹೋದರಗಣಯುಗಳಮದಕ್ಕೆ ರುದ್ರನದಟಂತ್ಮದೊಳಂದಿರ್ಕೆ 
ನಾಲ್ಕೆ ಗಣ (ಛಂದೋಂಬು. ೫ -೨೪೫). [ಸಂ.] ಟೆ 

ವನಲತೆ (ನಾ). ೧. ಕಾಡಿನಲ್ಲಿರುವ ಬಳ್ಳಿ ; ಆರಣ್ಮಲತೆ : ಭರತನ ಕಣ್ಣೆಅಕಮನೆ 
ಪಡೆದು ಚೆಲ್ಪಿಂ ಮಅಸಿದುವುದ್ಕಾನಲತೆಗಳಂ ವನಲತೆಗಳ್‌ (ಆದಿಪು ೧೧-೯೬). 


೭೭೭೭ 


15 


25 


45 


ವನವಾಸ್ಥಿ 
೩ ಉದ್ಯಾನದಲ್ಲಿರುವ ಬಳ್ಳಿ : ವನಲತೆ ಕಾಮಿನೀನಿಕರಮಾದುದೊ 
ಕೈರವಮಿತ್ರಲೇಖೆ ಮಾನಿನಿಯರ ತಂಡಮಾದುದೊ . . , ತಾನೆನಲೃಧೂಜನಮಿರದಂಬು 


ಕೇಳಿಗೊಲವಿಂ ನಡೆದತ್ತವನೀಶನಾಚ್ಚೆಯಿ೦ (ತ್ರಿವುವಿ. ೨೪-೭೫); ತನ್ವೀತನುವಲ್ಲೀಶ್ರೇಣಿ 
ಮುಂ ರಂಜಿಸೆ ವನಲತೆ ತಾಂ ಪಿಂತೆ ಬಂದಂ ಬಸಂತಂ (ರಾಜಶೇ ೯-೪೪). ೩. [ಛಂದ] 
ವರ್ಣಛಂದಸ್ಸಿನಲ್ಲಿ ಪ್ರಸಿದ್ಧವಾದ ಇಪ್ಪತ್ತಾರು ಬಗೆಯ ಛಂದಸ್ಸುಗಳಲ್ಲಿ 
ಇಪ್ಪತ್ತಾರನೆಯದಾದ ಉತ್ಕತಿ ಛಂದಸ್ಸಿನ ಒಂದು ವೃತ್ತ : ಅದಿತಿಜನಿವಹಮೆ 
ಮದಗಜದೆಡೆಗಳೊಳೊದವಿರೆ. ಮೃದುಪದರಚನೆಯೊಳೊದವಿದೊಡಿದನಟ್‌ವುದು 
ವನಲತೆ ಪೆಸರಿಂದ೦ (ಛಂದೋಂಬ. ೨-೧೯೯). 1ಸಂ. ವನಲತಾ। 

ವನವಲ್ಲರಿ (ನಾ). ಕಾಡಿನಲ್ಲಿರುವ ಬಳ್ಳಿ ; ಆರಣ್ಮದ ಲತೆ: ಗಿರಿಗಳಿರ 
ತರುಗಳಿರ ವನವಲ್ಲರಿಗಳಿರ ಮೃಗಗಳಿರ ರಾಮನ ತರುಣಿಯನು ರಾವಣನು 
ಕಳವಿನಲೊಯ್ದನೆಂಬುದನು ತರಣಿಕುಲಜಂಗಜುಹುವುದುಯೆಂದರಸಿ . . . ಒದಟ್‌ದಳು 
ದೆಸೆದೆಸೆಗೆ ಬಾಯ್ತುಡುತ (ತೊರರಾ ೩-೧೦-೩೩). 

(ಸಂ. ವನವಲ್ಲರೀ ಎ ಒಂದು ಬಗೆಯ ಹುಲ್ಲು] 

ವನವಶಿ 'ವನವಾಸೆ' ನೋ. 

ವನವಸಿ "ವನವಾಸೆ' ನೋ. 

ವನವಹ್ಲ್ನಿ (ನಾ). ಕಾಡಿನ ಬೆಂಕಿ ; ದಾವಾನಲ ; ಕಾಳ್ಗಿಚ್ಚು : ಆ ಮಹಾವನವ್ನ 
ಭೂತಸ್ತೋಮ ಸಂಹೃತಿ ಕರ್ಮಶೌರ್ಯೋದ್ದಾಮವವಗಾಹಿಸುತ ಬರುತಿರೆ ಮುಂದೆ 
ಚೂಣಿಯಲ್ಲಿ ಧೂಮವಿಳಿದುದು (ಕುವ್ಮಾಆ. ೨೦-೫೯). ([ಸಂ.) 

ವನವಾಟ (ನಾ). ೧. (ಕಾಡಿನಲ್ಲಿರುವ) ಮರಗಳ ಗುಂಪು,-ಶ್ರೇಣಿ ,- 
ತೋಪು. ೨. ದೇವಲೋಕದ ಒಂದು ವೃಕ್ಷಪಂಕ್ತಿಯ ಹೆಸರು : 
ವರ್ತುಳಶ್ರೇಣಿ ವನವಾಟಚಕ್ರಾವರ್ತ ತೋಪು ಸಾಲು ಗೋಪುರಚಿತ್ರ ನರ್ತನವಾಟೆ 
ಕ್ರೀಡಾರಾಜಿ ಚಿತ್ರವ್ಮೂಹ ಕೋಣ ಕ್ರಮಗಳೆಂಬ ಹನ್ನೊಂದುವೃಕ್ಷಸನ್ನಿವೇಶಪಗಳುಂ 
ನಂದನೀಯಗಳಾಗಿರ್ಕು೦ (ವಿವೇಕ. ೨೧೧). 10.1 

ವನವಾಟಿ (ನಾ). ಎ ವನವಾಟ ೧: ಗೋವತ್ನಲೀಲೆ ತೊರೆಕರೆಯ ಮೇಲೆ ವನವಾಟಿ 
ಸೆಜ್ಜೆಸಾಲೆ (ಸೂರ್ಯಪಾ. ೩೫-೧). (ಸಂ. ವನವಾಟೀ] 

ವನವಾಶಿ "ವನವಾಸೆ' ನೋ. 

ವನವಾಸ (ನಾ). ೧. ಕಾಡಿನಲ್ಲಿ ವಾಸಮಾಡುವುದು ; ಅರಣ್ಯದಲ್ಲಿ 
ಜೀವಿಸುವುದು ನೀಗಿದುದೀಗಳೆಮ್ಮ ವನವಾಸಪರಿಶ್ರಮಮಾಗಳಾಳ್ಲೆವಾ 
ಸಾಗರಮೇಖಳಾವೃತಧರಿಶ್ರಿಯ೦ (ವಂವಭಾ. ೭-೬೦); ಕೇಳಿಕೆಯ ನವಿಲುಗಳ ತುಂಬಿಯ 
ಮೇಳವದ ಗೀತದ ವಿನೋದದಲಾಳಿದರು ವನವಾಸಸಾಮ್ರಾಜ್ಕವನು ಸೊಗಸಿನಲಿ 
(ಉವ್ಮಾಅ. ೧೦-೧). ೭. ಕಾಡಿನಲ್ಲಿ ವಾಸಿಸುವವನು ; ಬೇಡ ; ಕಿರಾತ. ೩. ಒಂದು 
ದೇಶದ ಹೆಸರು ; ಈಗಿನ ಬನವಾಸಿ : ವನವಾಸದೇಶಾಧಿಪತಿ 
ಕುನ್ಹರಾಜವಿಜ್ಞಾಪನದಿಂದಂ ಕಲಿದೇವೇಶ್ಚರಸ್ಪಯಂಭುದೇವರ ಗನ್ಮ ದೀಪ ಧೂಪ 
ನಿವೇದ್ಯಕ್ಕಂ . . . ಅಳೆದು ಕೊಟ್ಟ ಗಟ್ಸ್‌ ಮತ್ತರೆರಡು (ಮೈಆಂ. ೧೯೨೯, ೬೫-೫; 1004). 
"ವನವಾಸಿ' ಪರಾ. ೪. (ಆಲಂ) ಬಹಳ ಕಷ್ಟದ ಬದುಕು ; ತೊಂದರೆಯ 
ಜೀವನ : ತಮಗೂ ತಮ್ಮ ಕುಟುಂಬಕ್ಕೂ ತಕ್ಕ: ವಾಸದ ಮನೆ ದೊರಕದೆ 
'ವನವಾಸ' ಮಾಡಬೇಕಾಗಿ ಬಂದಾಗ (ಶಿಕ್ಷದ. ೬೭೬); "ನಿನಗೂ ವನವಾಸಾ, ಬಿಂದಗೂ 
ವನವಾಸಾ' ಮಾತು ಮುಗಿಸುವಷ್ಟರಲ್ಲಿ ಅವರ ಕಂಠ ತುಂಬಿ ಬಂದಿತ್ತು (ವೈನಿ. ೪೨೧). 

[ಸಂ.| 

ಕಾಡಿನಲ್ಲಿ ವಾಸಮಾಡುವವನು ; ಬೇಡ ; ಕಿರಾತ. 

ವಾನಪ್ರಸ್ನಜೀವನವನ್ನು ಮಾಡುವಂಥದು : 

ವಾಸಿಯೆ (ಪುರಂದ. ೩-೧೯-೨). ೩. ತಪಸ್ವಿ ; ಖಷಿ. 
[ಸಂ. ವನವಾಸಿನ್‌) 

ವನವಾಸ್ಕಿ (ನಾ). ಒಂದು ನಾಡಿನ ಹೆಸರು ; ಬನವಾಸಿನಾಡು ; 1? ಈಗಿನ 
ಉತ್ತರಕನ್ನಡಜಿಲ್ಲೆಯ ಸಿರಸಿತಾಲ್ಲೂಕಿನ ಒಂದು ಊರಿನ ಹೆಸರು 
ಕಿಸುವೊಟಲ್ನಾಮಸ್ವಾನಮಧಿವಸತಿ ವಿಜಯಸ್ಕಂಧಾವಾರೇ ಆಲುಪೇಂದ್ರಂ ದ್ರಷ್ಟುಂ 


ಗ 


ವನವಾಸಿ 


ವನವಾಸೀಮಾಯಾತವತಿ ವಿಜಯಾದಿತ್ಮವಲ್ಲಭೇಂದ್ರೇ (ಎಇ ಖಲ, ೩೨೨-೩೨; 708); 

ಆರಂಕುಸವಿಟ್ಟೊಡಂ ನೆನೆವುದೆನ್ನ ಮನಂ ವನವಾಸಿದೇಶಮಂ (ಪಂಪಭಾ. ೪-೩೦). 
ವನವಾಸಿಪನ್ನಿರ್ಚ್ಚಾಸಿರ ಎ ಹನ್ನೆರಡುಸಾವಿರ ಗ್ರಾಮಗಳಿಂದ ಕೂಡಿದ 

ವನವಾಸಿ ಎಂಬ ನಾಡು ಶ್ರೀಮನ್ಮಹಾಮಣ್ಣಳೇಶ್ವರ ಕೀರ್ತಿವರ್ಮ 

ದೇವರ್ವ್ವನವಾಸಿಪನ್ನಿರ್ಚಾಸಿರಮುನೇಕಛತ್ರಛಾ[ಯೆ]ಯಿಂದಮಾಳುತ್ತಮಿರೆ 

[ಸಂ ವನವಾಸೀ। 

ವನವಾಸಿ, ವನವಶಿ, ವನವಸಿ, ವನವಾಶಿ (ನಾ). ವನವಾಸ್ಕಿ: 
ಕೊಯತೂರುಚಂಗಿ ವನವಾಸೆ ಹಾನುಂಕಲಕೊಂಡ ಶ್ರೀ ನಾರಸಿಂಹದೇವರು ಪೃಥಿವಿ 
ರಾಜ್ಮಂಗೆಯುತ್ತಿರೆ (ಎಕ. ೧೪ (ಳು, ಚಾಮರಾ. ೧೪೩-೨; 1169). ವನವಶಿ : ಕೊಯುತ್ತೂರ್‌ 
ಉಚ್ಚಜ್ಗ್‌ ವನವಶಿ ಪಾನುಬ್ಗಲ್‌ ಕಡಿಯಾಗಕೊಣ್ಣ ಶನಿವಾರಸಿದ್ದಿ ಗಿರಿದುರ್ಗ್ಗಮಲ್ಲ 
ಪ್ರತಾಪಪೊಯ್ಸಳ ವೀರವಲ್ಲಾಳದೇವನ್‌ (ಎಕ. (೪ (ಬ, ಚಾಮರಾ. ೪೦೯-೪; 12ನೆಯ ತತ). 


(ARR. 2೧ೀ, ೪೧-೧೨; 1೧೧೪). 


ವನವಸಿ ಕೊಯಾಜೂರ್‌ ವನವಸಿಪಲಸಿ!ಗೈ |ಪಾನುಜ್ಗಲುಚ್ಚಜ್ಜ್‌ 
ಪೆಜ್ತುಣ್ಕಿಯಾದಿಯಾಗಕ್ಕೊಣ್ಣ ಭುಜಬಲ ವೀರಗಂಗ ವಿಷ್ಣುವರ್ದನ 
(ಎಕ. (1 (॥), ಗುಂಡ್ಲುಪೇ, ೧೧೧ ೭: 1188). ವನವಾಶಿ : ಎಡೆದೊಜ'ನಾಡುಂ 


ತುಡರ್ವ್ವನವೇಲಿಯುಂ [ಪಡ।ರ್ವ್ವೃನವಾಶಿಯುಂ (ಎಕ. 11 (8. ನಂಜನ. ೨೧೧-೪; 1021). 
“ಬನವಾಸಿ' ಪರಾ. |ಆ ಸಂ. ವನವಾಸೀ। 

ವನವಿಹರಣ (ನಾ). ವಿನೋದಕ್ಕಾಗಿ ಉದ್ಯಾನವನದಲ್ಲಿ ಸುತ್ತಾಡುವುದು ; 
ವನವಿಹಾರ : ಅರಸನಾಕೆಯರ ವನವಿಹರಣಶ್ರಮಮಂ ವನಜವನವಿಹರಣಶ್ರಮದಿಂ 


ಕಳೆಯಲೆಂದುಮಲ್ಲಂ ಪೊಜಮಟ್ಟು ನಡೆವಲ್ಲಿ (ಚಂದ್ರವು. ೭-೧೧೬ ವ); 
ವನವಿಹರಣಸಮುಚಿತಪರಿಮಿತ ಪರಿಜನಾವೃತನುಂ . . . ನಡೆತರ್ಪಾಗಳ್‌ 
(ರಾಜಶೇ ೧೦-೧೫ ವ). |ಸಂ.] 


ವನವಿಹಾರ(ನಾ). ಎ ವನವಿಹರಣ : ಅಂತು ವನವಿಹಾರಾನಂತರಂ ಭರತೇಶಚಕ್ರವರ್ತಿ 
೬೬ ಆಂತಃಪುರಕರಿಣೀಗಣಂಬೆರಸು ಗಂಗಾಜಲಕ್ರೀಡಾಸಕ್ತಚಿತ್ತನಾಗಿ ತತ್ಪರಿಸರಪ್ರದೇಶ 
ಮನೆಯ್ದೆವಂದು (ಅದಿವು.೧೧-೧೩೫ ವ); ಮೃಗಶಿಶುನೇತ್ರೆಗೂಡಿ ನೃಪಪುಂಗವನುದ್ಭಟ 
ಭೂಮಿಪಾಲನೊಯ್ಕಗೆ ನಡೆತಂದನು ವನವಿಹಾರವಿನೋದವಿಲಾಸಮಾನಸಂ 
(ಉದ್ಭಟ ೯-೪೧). ಸಂ.) 

ವನವೃಕ್ಷ (ನಾ). ವ ವನತರು ೧: ವನವೃಕ್ತಗ್ರಸನಕ್ಕೆ ಮುಂಬರಿವ ದಾವಚ್ಚಾಲೆ 
ಯೆಂಬಂತೆ ಬಲ್ಮುನಿಸಿಂ ಖೇಚರವೀರಸ್ಕೆನ್ಶಸಹಿತಂ ಮೇಲೆತ್ತಿ ಬಂದಾಜಿಯೊಳ್‌ . . . 
ಸೂಜಕಿಗೊಂಡಂ (ಕುಸುಮಾ. ೧೪-೮೬). (೫೨.] 

ವನವೃಕ್ಷನ್ಯಾಯ (ನಾ). [ತರ್ಕಶಾ] ಅನೇಕ ಮರಗಳ ಸಮೂಹದಲ್ಲಿ, 
ಒಂದು ಮರವು ಆ ಸಮೂಹದ ಆಂಗ ಎಂಬಂತೆ ಅನೇಕ ವಸ್ತುಗಳ 
ಸಮಷ್ಟಿರೂಪದಲ್ಲಿ, ಒಂದು ವಸ್ತುವು ಅದರ ಅಂಗ ಎಂಬುದನ್ನು 
ಸ್ಪಷ್ಟಪಡಿಸುವ ದೃಷ್ಟಾಂತ : ಹಿರಣ್ಮಗರ್ಭನ ಲಂಗಶರೀರ ವನವೃಕ್ಷನ್ಮಾಯದಿಂದ 
ಸಕಲಜೀವಲಿಂಗಶರೀರಗಳ ಸಮಷ್ಟಿ ಸಮೂಹ . . . ವನವೃಕ್ಷನ್ಮಾಯದಿಂದ ಸಮಸ್ತ 
ಸ್ಮೂಲಶರೀರಸಮಷ್ಟಿಯೇ ವಿರಾಟ್ಟುರುಪನು (ಹಿಂದಸಾ ೧೯೬). [ಸಂ.] 

ವನಶಿಖಿ (ನಾ). ಎ ವನವಸ್ನಿ : ಲಯಾನಲಲುಶತ್ತಾಪಾಗ್ನಿಕೋಪಾಗ್ನಿಶೋಷಿತ 
ಯುದ್ದೋದ್ಭತಜೀವನಂ ವನಶಿಖಿಪ್ರೋದ್ಮತ್ತ ತಾಪಂ. ... ಭರತಶ್ರೀಮಚ್ಛೆಮೂವಲ್ಲಭಂ 
(ಎಕ. ೪೬, ಚಿಕ್ಕಮ. ೧೬೧-೯೧: 1137). (೫೦. ವನಶಿಖನ್‌। 

ವನಶೃಂಗಾಟ (ನಾ). ಒಂದು ಬಗೆಯ ಮುಳ್ಳಿನ ಗಿಡ ;ನೆಗ್ಗಿಲು : "“ಪಲಂಕಷಾ 
.. - ಗೋಕ್ಟುರಕ:, ವನಶೃಂಗಾಟ: - ೭ ಪಲ್ಲೇರುಗಿಡದ ಹೆಸರುಗಳು, ನೆಗ್ಗಲು 
ಹೆಸರುಗಳು" (ಸಿದ್ಧಾಂತಿ. ೧೩೪). [ಸಂ.] 

ವನಷಂಡ (ನಾ). ೧. ಉದ್ಯಾನವನದಲ್ಲಿರುವ ಮರಗಳ ಗುಂಪು,- 
ಸಮೂಹ : ವಾಪೀಕೂಪಸರೋವರಸಮನ್ನಿತವನಷಂಡಮಧ್ಮಗತಪಂಚಪಂಚ 
ಪ್ರಾಸಾದಷಂಕ್ತಿಗಳುಮಂ (ಟಾವೂಪು. ೪೪); ಏಕ್ಮೆಕಜಿನಗೃಹಾಂತರಿತವಾಪೀಕೂಪಕಮಲಾ 
ಕರಮಂಡಿತವನಷಂಡಮಧ್ಮಗತಪಂಚಪಂಚಪ್ರಾಸಾದಪಂಕ್ತಿಗಳಿ೦ದಂ (ಅಜಿವು ೭-೨೦ ವ). 
ಪ. ಮರಗಳ ಗುಂಪಿನಿಂದ ಕೂಡಿದುದು ; ಕಾಡು : ಚಂಡಮುನಿಪತಿ ದಕ್ಷಿಣದ 


5 


15 


35 


4s 


೭೭೭೮ 


ವ 


ವನಸ್ಪತಿ 


ಭೂಮಂಡಲದ ಪಥವಿಡಿದು ಗಿರಿವನಷಂಡವನು ಕಳಿದೈದಿದನು ಕಾಕುತ್ತ್ಯಭೂಪತಿಯ 
(ತೊರರಾ. ೩-೨-೭). ([ಸಂ.] 


ವನಸಂಪಗೆ , ವನಸಂಪಿಗೆ (ನಾ). ಕಾಡುಸಂಪಿಗೆಮರ ಮತ್ತು ಆದರ ಹೂವು : 


““ಯಮಳಚ್ಚದಃ , -ಕಂಚಿವಾಳ, ವನಸಂಪಗೆ'' (ಒಷಧ. ೧೩೧). ವನಸಂಪಿಗೆ : ಹಾಲೆ 
ಹೊಂಗೇತಕಿ ವನಸಂಪಿಗೆ ಹಿಯಾಲ ಹೆಮ್ಮರ ಕಮ್ಮರಗಳು . . . ಅಡರಿ ಮುಸುಕಿಹವು 
(ಕಂನವಿ. ೧೮-೩೬); ಪುಷ್ಟವೃಕ್ಷಗಳಲ್ಲಿ ದೊಡ್ಡವೃಕ್ಷಗಳಾಗತಕ್ಕ ಸುಂದರವುಷ್ಟ ಗಿಡಗಳು 
ಸಂಪಿಗೆ ವನಸಂಪಿಗೆ ನಾಗಸಂಪಿಗೆ ಕೋಲಸಂಪಿಗೆ ಕೆಂಡಸಂಪಿಗೆ ದುಂಡುಸಂಪಿಗೆ 
ಇವುಗಳೆಲ್ಲ ಬೀಜಗಳಾಗಿವೆ (ಕೃಷಿಪ್ರ. ೨೦೦). [ಆ ಸಂ. ವನಚಂಪಕ। 


ವನಸಂಪಿಗೆ “ವನಸಂಪಗೆ' ನೋ 
ವನಸಿಂಹನ್ಮಾಯ (ನಾ). 


(ತರ್ಕಶಾ] ಲೌಕಿಕನ್ಮಾಯಗಳಲ್ಲಿ ಒಂದು ; 
ವನದಿಂದ ಸಿಂಹಕ್ಕೂ ಸಿಂಹದಿಂದ ವನಕ್ಕೂ ಪರಸ್ಪರ ರಕ್ಷಣೆ 
ಒದಗಿ, ಇವೆರಡೂ ಒಟ್ಟಾಗಿದ್ದಲ್ಲಿ ಜಯಿಸಲಶಕ್ಕವಾಗುತ್ತದೆ ಎಂಬ 
ದೃಷ್ಟಾಂತ :ಘನದೋರ್ದಂಡಪ್ರಭಾವಾರ್ಜಿತಧರಣಿಗುಹಾಸಿಂಹರಿರ್‌ ನೀಮುಮಾಗಳ್‌ 
ವನಸಿಂಹನ್ಮಾಯದಿಂ ದುರ್ಗದೊಳೆ ಬಲಿದು ನಿಂದಲ್ಲಿ ಬಂದೊತ್ತಿ ಚಕ್ರೇಶ್ಚರನ ತಂತ್ರಂ 


ನಿಲ್ಮು೦ (ಆದವು ೧೩-೫೮). (ಸಂ. 


ವನಸುಮ (ನಾ). ಕಾಡಿನಲ್ಲಿ ಅರಳುವ ಹೊವು : ವನಸುಮದೊಲೆನ್ನ ಜೀವನವು 


ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ (ಕಪಪ. ೭-೧೩೫). [ಸಂ.1 


ಇಳೆ 


ವನಸೂರಣ (ನಾ). ಒಂದು ಬಗೆಯ ಔಷಧೀಸಸ್ಮ ಮತ್ತು ಅದರ ಗೆಡ್ಡೆ : 


“ಉದ್ದ ವನಸೂರಣ'' (ಒಷಧಿ. ೧೫). ಸ.) 


ವನಸೌತೆ (ನಾ). ಒಂದು ಬಗೆಯ ಸೌತೆಬಳ್ಳಿ ಮತ್ತು ಅದರ ಕಾಯಿ ; ಕಾಡು 


ಸೌತೆ : ""ಮರುಜಾ - ವನಸೌತೆ'' (ಓಷಧ. ೧೧೮). [ವನ ೬ ಸೌತೆ (ಆ ಸವುಂತೆ)] 


ವನಸ್ಮ (ಗು). ೧. ಕಾಡಿನಲ್ಲಿರುವ ; ಅರಣ್ಮದಲ್ಲಿ ವಾಸಮಾಡುವ. (ನಾ). 


೨. ತಪಸ್ವಿ ; ಮಪಿ. (ಸಂ.1 


ವನಸ್ಮಲ, ವನಸ್ಸಳ (ನಾ). ಕಾಡಿನ ಪ್ರದೇಶ ; ಅರಣ್ಮಸ್ಮಳ : ಎಲೆ ವನಸ್ಮಲ 


|ಪಾಠಾಂ.ಳ|ಗಳಿರ ವೃಕ್ಷಂಗಳಿರ ಮೃಗಂಗಳಿರ . . . ಪಂಚಭೂತಂಗಳಿರ ದೆಸೆಗಳಿರ 
ಕಾವದು (ಜೈಮಿಭಾ. ೧೯-೨೮). ವನಸ್ಸಳ : ಬೆದಚೌ ಮನಂ ವನಸ್ಮಳದೊಳೊಂದಿಭ 
ಮಿರ್ದುದು . . . ನೀಳನಗೇಂದ್ರಮೆಂಬಿನಂ (ಪಂರಾಮೂ. ೧೦-೧೫೯). [ಸಂ.1 


ವನಸ್ಸಲಿ, ವನಸ್ಮಳಿ (ನಾ). ವನಸ್ಥಲ : ಬೀಳ್ಕೊಂಡರಾ ಪರಿಚಯದ ವನಸ್ಮಲಿಗಳಂ, 


ಪುಲಿನಸ್ಮ್ಥಲಿಗಳಂ, ಜಲಸ್ಮಲಿಗಳಂ (ಶ್ರೀರಾಮಾ. ೨೨೯-೩೨); ಈ ವನಸ್ಮಲಿಯೆಲ್ಲವೂ 
ಚೇತನವಾಗಿರುವಂತೆ ಕಾಣುತ್ತಿರುವುದೇಕೆ ಬಲ್ಲೆಯಾ ? (ಮಹಾಣ ೨೩೩). ವನೆಸ್ಮಳಿ : 
ಬೆದಟ್‌ ಮನಂ ವನಸ್ಮಳಿಯೊಳೊಂದಿಭಮಿರ್ದುದು ಬಾಗಾ ನೀಳನಗೇಂದ್ರಮೆಂಬಿನಂ 
(ಮಲ್ಲಿವು. ೧೦ ೮೮); ಆ ತರುಣಿ... ವನಸ್ಮ್ಕಳಿಯಂತೆ ಪೃಥುಲಕುಚಾಲಂಕೃತೆಯುಂ ಆ 
ಎನಿಸಿರ್ದಳ್‌ (ರಾಜಶೇ ೩-೬೧ ವು. |ಸಂ. ವನಸ್ಮಲೀ। 

ನಸ್ಮಳ "ವನಸ್ಮಲ' ನೋ. 


Oe! 


ವನಸ್ಮಳಿ "ವನಸ್ಮಲಿ' ನೋ. 
ವನಸ್ಮಿತ (ಗು). ೧. ಕಾಡಿನಲ್ಲಿರುವ; ಅರಣ್ಯದಲ್ಲಿರುವ : ಆತ್ತವಿರಾಗವರ್ತನೆ 


. ಮಾನಸಂಪತ್ತಿ ಕರಂ ವಿರಾಜಿಸೆ ವನಸ್ಮಿತಶಾಖಿನಿಕಾಯಮಾವಗಂ ಪೆತ್ತುದು 
ಚೆಲ್ಪನಾ ಮುನಿಪನೊಳ್‌ ತಳೆದಂತೆ ತಪೋನಿಯೋಗಮಂ (ಚಂದ್ರಪು. ೨-೧೦೩). (ನಾ). 
೨. ಕಾಡಿನಲ್ಲಿರುವವನು : ಕತೆಯಂ ಕೇಳೆಲೆ ಕಂದ ಹುಂ ರಘುಜನೆಂಬಂ ಹುಂ 
ಸಕಾಂತಂ ವನಸ್ಮಿತನಾದಂ ಗುರು ಪೇಟೆ (ಜಗವ. ೩-೬೧). [ಸಂ.] 


ವನಸ್ಪತಿ (ನಾ). ೧. ಹೂವುಗಳನ್ನು ಬಿಡದೆ ಫಲವನ್ನು ನೀಡುವ ಆಲ, ಅರಳಿ 


ಮುಂತಾದ ಮರ : "" ಪೂವಾಗದೆ ಕಾಯಹ ಮರನಂ ವನಸ್ಪತಿಯೆಂಬುದು'' 
(ಹಲಾಯು. ೩೦-೨೫). ೨. ಮರ ; ವೃಕ್ಷ : ನೇಸಖ್‌ ಮೂಡಲೊಡನೆ ಗೂಡುಗಳಿಂ 
ಗಿಳಿಗಳೆಲ್ಲಂ ಕುಟುಕುಗೊಳಲೆಂದು ಪೋಗೆ ಶಾಬಕನಿಕರಸನಾಥಮಾಗಿಯುಂ ನಿಶ್ಶಬ್ದತೆಯಿಂ 
ಶೂನ್ಮದಂಶಿರ್ದ ಶಾಲ್ಮಲಿವನಸ್ಪತಿಯೊಳ್‌ (ಕಾದಂಪು. ೧೫೧); ಆ ಮಾಯಿದೇವರಸಂ 
ಸಂತೆಯುಮಂ ವನಸ್ಪತಿಯುಮಂ ಸರ್ವ್ವಾರ್ತ್ಮವಂ ಮಾಡಿದ ನೆರವೀ ಸಂತೆಯುಮಂ 


ವನಸ್ಪತ್ಯ 


ವನಸ್ಪತಿಯುಮಂ . . . ಉಪೇಕ್ಷಿಸಲ್ನರಕವಕ್ಕು೦ (ಸೌಣಇ 2೮ ೧೭೫-೪೪; 1190). 


೭೭೭೯ 


೩. ಮರ, ಗಿಡ, ಬಳ್ಳಿ ಮುಂತಾದ ಸಸ್ಮಜಾತಿ : ವನಸ್ಪತಿಗಳಿಂದ ಪುಷ್ಪಗಳನ್ನು 
ಕೊಯ್ದುಕೊಂಡು ಬನ್ನಿರಿ (ಕಾಕುಂತ. ೫೧-೮); ಶಹಾಮೃಗ . . . ಅದು ವನಸ್ಪತಿಗಳನ್ನು 


ತಿಂದು ಬದುಕುವುದು (ಮುಂಬಯಿ. ೪-೧೭). ೪. ಆಹಾರಪದಾರ್ಥಗಳ 
ತಯಾರಿಕೆಯಲ್ಲಿ ಬಳಸುವ, ಸಸ್ಕಮೂಲವಾದ ಒಂದು ಬಗೆಯ ಜಿಡ್ಡಿನ 
ಪದಾರ್ಥ : ಜಲಜನಕವನ್ನು ತೈಲದೊಂದಿಗೆ ಸಂಯೋಗ ಮಾಡಿ ಕೃತಕವಾದ 
ಕೊಬ್ಬುಗಳಾದ ಡಾಲ್ಡ, ವನಸ್ಪತಿ, ಪಕಾವ್‌ ಇವುಗಳನ್ನು ತಯಾರುಮಾಡುವರು 
(ಗೃಹಎ. ೪). ೫. ಒಂದು ಬಗೆಯ ಸಸ್ಕ್ಯ; ಸೋಮಲತೆ. ೬. ಮರದ ಕಂಬ, 
ಗಣೆ, ತೊಲೆ ಮುಂತಾದುವು. ೭. [ಸಂಗೀತ] ಒಂದು ಬಗೆಯ ಲಯವಾದ್ಕ: 
ಆ ವಾದ್ಮಗಳ ಸಮೂಹದಲ್ಲಿ . . . ಭೂಮಿದುಂದುಭಿ, ವನಸ್ಪತಿ, ಔದುಂಬರ ಮುಂತಾದ 
ಲಯವಾದ್ಮಗಳೂ. . . ಹೆಸರಿಸಲ್ಪಟ್ಟಿವೆ (ಸ6ಗೀಚಂ. ೧೦೮). ಆ, [ಜೈನ] ಐದು ಬಗೆಯ 
ಸ್ಥಾವರಜೀವಗಳಲ್ಲಿ ಒಂದು ; ಗಿಡ, ಮರ, ಬಳ್ಳಿಗಳಲ್ಲಿರುವ ಜೀವ : 


ಸ್ಪರ್ಶನೇಂದ್ರಿಯಮಾತ್ರಂಗಳ್‌ ಸ್ಮಾವರಂಗಳೆಂಬುವವು ಪೃಥಿವೃಪ್ತೇಜೋವಾಯು 
ವನಸ್ಪತಿಭೇದದಿಂ ಪಂಚವಿಧಂ (ಆದಿಪು. ೧೦-೬೩೬ ವು. |ಸಎ.] 


ವನಸ್ಪತ್ಕ (ನಾ). ಹೂವುಬಿಟ್ಟು ಅನಂತರ ಫಲ ಕೊಡುವ ಮಾವು ಮುಂತಾದ 

ಮರ : ""ಕುಸುಮಫಲವಪ್ಪ ತರು ವನಸ್ಪತ್ಮಮದು'' (ಮಂಗರಾ. ೩೨-೨). 
[ಆ ಸಂ. ವಾನಸ್ಪತ್ಯ] 

ವನಸ್ಪರ್ಧಿ (ನಾ). ಉದ್ಕಾನದೊಡನೆ ಸ್ಪರ್ಧಿಸುವುದು : ರಮಣೀಸಸ್ಮೇರ 
ವಕ್ವ್ರಾಂಬುರುಹವಿಸರದೊಳ್‌ . . . ಮಾನಿನೀಮಂದಹಾಸೋದ್ಗಮದೊಳ್ತಾನಿರ್ದನಾ 
ಸ್ಮಾನದೊಳತುಳ ವನಸ್ಫರ್ಧಿಯೊಳ್ಳೂವಸಂತಂ (ರಾಜಶೇ. ೯-೭೭). (ಸಂ. ವನಸ್ಸರ್ಧಿನ್‌] 

ವನಾಂತ (ನಾ). ೧. ಕಾಡಿನ ಗಡಿ ,-ಎಲ್ಲೆ. ೨. ಕಾಡು ; ಆರಣ್ಮಪ್ರದೇಶ : 
ಅಲರ್ಗಳ ಕೀಟೆಸಬ್‌ ಕಟಲದಂತು . . . ನಲಿವಾಡುವ. ಸೋಗೆಯ ಸೋಗೆ 
ಸೂಸದಂತೆಲರೊಲವುಣ್ಮೆ ತೀಡಿದುದು ತಣ್ಣನೆ ಪಣ್ಣನೆ ತದ್ವನಾಂತದೊಳ್‌ 
(ಚಂದ್ರಪು. ೨-೧೦೧); ಕಪೋತದ ಬೊಟ್ಟಿನ ಕೆಂಡದಬ್ದನೀವರನಭಿಧಾನಮಂ ತಳೆದ 
ಭೂರುಹಮೊಪ್ಪುಗುಮಾ ವನಾಂತದೊಳ್‌ (ರಾಜಶೇ ೫-೫೭). |ಸಂ.| 

ವನಾಂತರ (ನಾ). ೧. ಕಾಡಿನ ಮಧ್ಯಪ್ರದೇಶ ; ಅರಣ್ಯದ ಒಳಭಾಗ : 
ವನದಹನಂ ವನಾಂತರಮನೊರ್ಬಳಸಾಗಿರೆ ಮುತ್ತಿ ಸುತ್ತಿ ಸುತ್ತಿನ ನಡುವಿರ್ದ 
ಮಾಮರನನಲಸ್ವಿದುದು (ಅದಿಪು. ೯-೫೯); ಪರಮಪಂಚವಟಿಪ್ರದೇಶದ ಘನವನಾಂತರಕೆ 
ಹರಸಿ ಕಳುಹಿದನು (ತೊರರಾ. ೩-೧-೨೫). ೨. ಉದ್ಯಾನವನದ ಮಧ್ಯಭಾಗ ; 
ತೋಟದ ಒಳಭಾಗ :ಸತ್ಮಭಾಮೆಯುಂ ಬರುತಿರ್ದು ಸವತಿಯಿರ್ದೆಡೆಗಾಂ ಪೋಪುದು 
ಪೆಂಪಲ್ತೆಂದು ಹರಿಯಲ್ಲಿಗೆ ತನ್ನ ತಂದರಸಿಯನಟ್ಟುವುದೆಂದಟ್ಟೆ ತಾನಾ ವನಾಂತರಮಂ 
ಪೊಕ್ಕು (ನೇಮಿಪು. ೭-೬೨ವ); ಈಶ್ವರನಗಜೆಗೂಡಿ ಸಖಿಯರ್ವೆರಸಿ ತೊಳತೊಳಪ ನಂದನದ 
ಸಿರಿಯನೀಕ್ಷಿಸಿ ತಲೆಯನೊಲೆದೊಲೆದು ಪೊಗಳುತ್ತಲೈತರಲ್‌ ತದ್ವನಾಂತರದೊಳು 
(ಚಬಪು. ೪೫-೪೪). ೩. ಇನ್ನೊಂದು ಕಾಡು ; ಬೇರೊಂದು ಅರಣ್ಮ. ಸಂ. 

ವನಾಂತರಾಳ (ನಾ). ೧. ಕಾಡಿನ ಮಧ್ಯಭಾಗ ; ಕಾಡಿನ ನಡುವಿನ ಪ್ರದೇಶ : 
ಮೃಗಗಣಮೆ ಸುಖಂ ಬಾಲಬ್ಲುಂ ಸೊಗಯಿಸುವ ವನಾಂತರಾಳದೊಳ್‌ ಬಹುತೃಣದೊಳ್‌ 
(ಕವಿರಾ. ೩-೧೩೯). ೨. ಉದ್ಯಾನವನದ ಮಧ್ಮಭಾಗ ; ತೋಟದ ನಡುವಿನ 
ಪ್ರದೇಶ : ಸುರತಮಕರಧ್ವಜನ ಸುಭದ್ರೆಯ ವಿರಹಪರಿತಾಪದೊಳಾದ ಪಡೆಮಾತಂ 
ಕರ್ಣಪರಂಪರೆಯಿಂ ಕೇಳ್ದು ಸಂತಸಂಬಟ್ಟು ಚಕ್ರಿ. . . ಆ ವನಾಂತರಾಳಕ್ಕೊರ್ವನೆ 
ಬಂದು (ಪಂವಭಾ. ೫-೧೯ ವ); ಕಾಯೆಯರ್‌ . . . ಬಂದು ನಿಂದು ಶೋಭಿಸಿದರ 
ಲಂಪಿನಿಂದಲರ್ಗಳಂ ತಿಟ್‌ಯುತ್ತೆ ವನಾಂತರಾಳದೊಳ್‌ (ಉದ್ಭಟ. ೯-೩೩). 

[ಸಂ. ವನಾಂತರಾಲ। 

ವನಾಯು (ನಾ). ೧. ಒಂದು ದೇಶದ ಹೆಸರು. ೨. ಜಿಂಕೆ ; ಹರಿಣ : ""ಹರಿಣಂ 
ವನಾಯುವೇಣಂ ಕುರಂಗಮೃಗ''(ವಸ್ತುಕೋ ೪೦-೨). ೩. ಕಾಡಿನಲ್ಲಿ ವಾಸಮಾಡುವ 
ಪ್ರಾಣಿ ; ನರಿ : ""ದಂತಿ ವನಾಯು ತಾರಗೆ ಪಶುವ್ರಜ ಬೆಳ್ಮೃಗಮುಂ ಮೃಗಾಜೈೆ'' 


(ನಾನಾರ. 6೨). [ವ ಸಂ. ವಾನಾಯು] 


10 


ವನಾವಸಥ 


ವನಿತ (ಗು). ೧. ಪ್ರಾರ್ಥಿಸಿದ ; ಬೇಡಿದ . ೨. 


ವನೇಚರ 


ವನಾಯುಜ (ನಾ). ಪರ್ಶಿಯನ್‌ದೇಶದಲ್ಲಿ ಹುಟ್ಟಿದ ಕುದುರೆ ;ಪಾರಸಿಕದೇಶದ 
ಕುದುರೆ : ““ಪಾರಸೀಕದೇಶದಲ್ಲಿ ಹುಟ್ಟಿದುವು ವನಾಯುಜಂಗಳೆಂಬುದು'' 


(ಹಲಾಯು. ೬೨-೨೮೫). (೫೨. 


ವನಾಲಯ (ನಾ). ೧. ಕಾಡಿನಲ್ಲಿರುವ ಮನೆ : ಸೋದರರು ಸಹಿತ ವನಾಲಯವ 


ಹೊಅವಂಟು ಸಾರಿದರೊಂದು ವಟಕುಜವ (ಕುವ್ಮಾವ. ೧-೧). ೨. ಕಾಡನ್ನು 
ಮನೆಯಾಗಿ ಉಳ್ಳ ಪ್ರಾಣಿ ; ವಾನರ ; ಕೋತಿ : ಸಾಲ್ಲುಮಾ ಕಿತವಸೌಜನ್ಮ 
ಮೆಲವೋ ವನಾಲಯಾ! (ಶ್ರೀರಾಮಾ. ೪೩೮-೨೨೫). [ಸಂ.] 

(ನಾ). ೧. ಕಾಡಿನಲ್ಲಿರುವ ಮನೆ. 2೨. ಕಾಡಿನಲ್ಲಿ 
ವಾಸಮಾಡುತ್ತಿರುವವನು ; ಆರಣ್ಮಕ : ನಿರುತಂ ಭಾವನರುಂ ವನಾವಸಧರುಂ 
ಜ್ಕೋತಿಷ್ಯರುಂ ಕಲ್ಪವಾಸರುಮಾಗಿರ್ದ ಚತುರ್ವಿಧಾಮರರುದಾರರ್‌ ಸ್ತೋಮೆದೊಳ್‌ 


ಕೂಡೆ (ಪುಷ್ಟಪು. ೧೮-೧೩). [ಸಂ.] 


ವನಾಶ್ರಯ (ನಾ). ೧. ಕಾಡನ್ನು ಆಶ್ರಯವಾಗಿ ಉಳ್ಳುದು ; ಅರಣ್ಯದಲ್ಲಿ 


ವಾಸಮಾಡುವಂಥದು. ೨. ಕಾಡಿನಲ್ಲಿ ವಾಸಮಾಡುವವನು , -ಆಶ್ರಯ 
ಪಡೆಯುವವನು. ೩. ಒಂದು ಬಗೆಯ ಪಕ್ಷಿ ; ಕಾಡುಕಾಗೆ ; ಡೊಂಬಕಾಗೆ : 
""ಶಿತಿಕಾಕಂ ವನಾಪ್ರಯಂ ಮೌಕುಳಿ ದ್ರೋಣಮಾ ಕಾಕೋಳಮೆನೆ ಕಾಡಕಾಗೆ'' 
(ಮಂಗಲಾ. ೫೧-೪). (|ಸಂ.) 


ಇಚ್ಛಿಸಿದ ; ಬಯಸಿದ ; 
ಪ್ರೀತಿಸಿದ. ೩. ಸೇವಿಸಿದ ; ಆರಾಧಿಸಿದ. [ಸಂ] 


ವನಿತಾವೃತ್ತಿ (ನಾ).೧. ಹೆಣ್ಣಾಗಿರುವಿಕೆ ; ಹೆಣ್ಣುತನ ; ಸ್ತ್ರೀತ್ವ : ಉತ್ತಮಗುಣತತಿ 


ವನಿತಾವೃತ್ತಿಯನೊಳಕೊಣ್ಣುದೆಂದು ಜಗಮೆಲ್ಲರಿ ಕಯ್ಕೆತ್ತುವಿನಂ ಅಮಳಗುಣಸಂಪತ್ತಿಗೆ 
ಜಗದೊಳಗೆ ಪೋಚಿಕಬ್ಬೆಯೆ ನೋಂತಳ್‌ (ಎಕ. 1, ೧೧5-೧೮; 1120). ೨. ಹೆಣ್ಣಿನ 
ರೀತಿ ,-ನಡತೆ. (ಸಂ.1 


ವನಿತಾಸಕ್ತಿ (ನಾ). ೧. ಹೆಣ್ಣಿನ ವಿಷಯದಲ್ಲಿ ತೋರುವ ಆಸಕ್ತಿ ; 


ಸ್ತ್ರೀಲೋಲುಪತೆ. ೨. ಹೆಣ್ಣಿನ ವಿಷಯದಲ್ಲಿ ತೋರುವ ಅನಾಸಕ್ತಿ ; 
ವೈರಾಗ್ಯ : ಮುಕ್ತಿಶ್ರೀಯಿಳ್‌ ತನಗಾಸಕ್ತಿಯೊಳಿರದೊಸೆದು ನೆರೆದನಜರಂ 
ವನಿತಾಸಕ್ತಿಯ ವರಂಗೆ ನೆರೆವನು(ರಕ್ತಿ|ಯನೊದವಿಸುವ ಮೆಚ್ಚದೇನಚ್ಚರಿಯೋ 
(ಶಾಂತಿಪು. ೧೨-೩೪). [ಸ೦. (ವನಿತಾ * ಸಕ್ತಿ); (ವನಿತಾ 4 ಅಸಕ್ತಿ)) 


ವನಿತೆ (ನಾ).೧. ಹೆಂಗಸು ; ಮಹಿಳೆ : ದೇವವನಿತೆಯರೆ ಪರಿವಿಡಿಯೊಳಡಿಗುಟ್ಟೆಯುಂ 


ದೇವಗಣಿಕೆಯರೆ ಕೊಳೆ ಪಾಡೆ ದನಿಮುಟ್ಟೆಯು೦ (ಆದಪು. ೭-೨೭ ರಗಳಿ); ವನಿತೆಯ 
ವದನಶ್ರೀಚಂದನರಸಮಂ ನಳಿನದಳದೆ. ತೀವಿವಳೆನೆ  ಲೋಚನರುಚಿಯಿರೆ 
(ರಾಜಶೇ ೭-೫೦). ೨. ಹೆಂಡತಿ ; ಪತ್ನಿ : ಪ್ರಭಾಕರೀಪುರೀನಾಥಂ ಮಹಾಸೇನಂಗಂ 
ತದ್ವನಿತೆ ವಸುಂಧರೆಗಂ ಜಯ್ಗಸೇನನೆಂಬ ತನೂಜನಾಗಿ ಗುರುಪುರುಷಾರ್ಥಮಂ 
ನೆಣೆಯೆ ಸಾಧಿಸಿ (ಆದಿಪು ೩-೭೭ ವ); ವನಿತೆಯ ನೆಟಲೊಳಗಿರೆ ಲೋಚನಚಂದ್ರಿಕೆಯಿಂದ 
ಮೊಸರ್ವ ಶಶಿಮಣಿಮುಕುರಂ ನೆನೆಯಿಸಿತು ಹೃದಯಮಂ ಕಾಮಿನಿ ಪುಗೆ ನಡೆ ನೋಡಿ 
ಸೋಲ್ತು ಬೆಮರ್ಪದು ಪತಿಯಂ(ಲೀಠಾಮ ೧೨-೮೭). ೩. ನಲ್ಲೆ ; ಪ್ರಿಯೆ. ೪. ಒಂದು 
ಬಗೆಯ ಸುಗಂಧದ ಬೇರು ; ಕರ್ಪುರಶುಂಠಿ : “ವನಿತೆ ಷಡ್ಸಂಥಿ ಕರ್ಪುರಶುಂರಿ'' 
(ಮಂಗರಾ. ೪೧ ೩೩). ೫. [ಜ್ಯೋತಿ] ಹನ್ನೆರಡುರಾಶಿಗಳಲ್ಲಿ ಆರನೆಯದು ; 
: ವನಿತೆಯೊಳು ಕಮಲಾರಿಯಿದ್ದನು ಕನಕಮನ್ಮಥನೆಡೆಯೊಳಿದ್ದನು 
[ಸಂ. ವನಿತಾ] 


ಕನ ರಾಶಿ 


ಧನುವಿನೊಳಗಿನತನುಜನಿದ್ದನು ಭಗಣಚಕ್ರದಲಿ (ಕಾಶಿರಾ. ೧೬-೪೮). 


40] ವನೀಪಕ ` (ನಾ). ಬೇಡುವವನು ; ಯಾಚಕ ; ಭಿಕ್ಷುಕ : ಎಡಆಜ್‌ದೀವ 


ಕಲ್ಪತರುವೆಂದು ವನೀಪಕಕೋಟಿ ಸಂತಸಂಬಡೆ . . . ವಾರಣಾವತಮನೆಯ್ದಿ! ದನಮ್ಮನ 
ಗಂಧವಾ ಆಂತವನಿಪನಿಕರಂ ಕೈಯಾಂತವನಿಪನಿಕರ 
Eವನೀಪಕರು3ಮೊಂದುಕೋಟಿಗೆ ಮಿಗಿಲೆಂಬಂತಾದೊಡಮೊಳಸೋರದೆ ಚಿಂತಿಸದಾಂತಿಟ್‌ 
ಗುಮಾಗುಮಿಜನಿವ ಬೆಡಂಗಂ (ಗದಾಯು. ೧-೧೫). ([ಸಂ.) 


(ಪಂಪಭಾ. ೨-೯೮); 


451 ವನೇಚರ (ನಾ). ೧. ಕಾಡಿನಲ್ಲಿ ಸಂಚರಿಸುವವನು ; ಬೇಡ ; ಶಬರ : ತದೀಯ 


ಮುನಿರಾಜಪೂಜಿತಚ್ಛಾಯೆಯಂ . . . ಮೆಟ್ಟದು ಮುಟ್ಟದು ವನ್ಮಮೃಗವನೇಚರನಿಕರಂ 


ವನೇಚರಪತಿ 


(ಶಾಂತಿಪು. ೧೧-೧೧೧); ವನದೊಳ್‌ ವನೇಚರಂ ತನತ್ತು ಬಿಲ್ಲಾನದನಂತು ಕೀಸುವಂ 
(ಕಾವ್ಮಾವ. ೩೫೯). ೨. ತಪಸ್ವಿ ; ತಾಪಸ. ೩. ಅಸುರ ; ರಾಕ್ಷಸ. ೪. ಕಾಡುಮೃಗ ; 
ಹಿಂಸ್ರಪ್ರಾಣಿ.  [ಸಂ.] 

ವನೇಚರಪತಿ (ನಾ). ಬೇಡರ ಒಡೆಯ ; ಕಿರಾತನಾಯಕ : ಇದಿರೊಳ್‌ ಗರ್ಜಿಸಿ 
ಪುಲಿ ನಿಲೆ ಬೆದಆ್‌ ಕರಂ ಶಬರಿ ಬರಿಯನಪ್ಪಲೊಡಂ ರೋಷದಿನಲರ್ದುದೊಂದು ಕಣ್‌ 
ರಾಗದೆ ಮುಗುಳ್ಹುದದೊಂದು ಕಣ್‌ ವನೇಚರಪತಿಯಾ (ಚಂದ್ರಪು. ೫-೫೯). [ಸಂ.] 

ವನೇಚರಿ (ನಾ). ಕಾಡಿನಲ್ಲಿ ಸಂಚರಿಸುವವಳು ; ಬೇಡಿತಿ ; ಶಬರಿ : ವನೇಚರಿ 
ಜನತಾವಿಳೋಚನವಶೀಕರಣಾಂಜನದಿಂ ಮನೋಭವಂ ವಿರಚಿಸಿ ಬಣ್ಣಮಂ ಬರೆದ 
ಚಿತ್ರದ ಪೆಣ್ಣಿನೆ ಕಣ್ಣೆ ವಂದಳೋ (ಮಲ್ಲಿವು ೧೦-೬೫). (ಸಂ. ವನೇಚರೀ] 

ವನೇಜ (ಗು). ೧. ಕಾಡಿನಲ್ಲಿ ಹುಟ್ಟಿದ ಅಥವಾ ಕಾಡಿನಲ್ಲಿರುವ. (ನಾ). 
೨. ತಾವರೆ ; ಕಮಲ : "ಚಂದ್ರ ಪತಂಗ . . . ವನೇಜ ಭೂಪ ಪಶುಪಾಲಕ 
ಸೌರಭಮಿಂತು ಗೋಪಶಬ್ದಂ'' (ನಾನಾರ ೫೪). [ಸಂ] 

ವನೇಜಮಿತ್ರ (ನಾ). ತಾವರೆಯ ಗೆಳೆಯ ; ಸೂರ್ಯ 
ವನೇಜಮಿತ್ರ ಸಂಕಾಶಮಿವರ್ಕಮಕ್ಕು'' (ನಾನಾರ. ೧೪). [ಸಂ.1 

ವನೇಜರಿಪು (ನಾ). ತಾವರೆಯ ವೈರಿ ; ಚಂದ್ರ : ವನೇಜರಿಪುವಿಂ ಪಂಕೇಜಮಿತ್ರಂ 
ಬಲಾಢ್ಮಂ (ಜಾತತಿ. ೨-೧೨). ಸಂ.) 

ವನೇಜಾಕರ (ನಾ). ತಾವರೆಯ ಕೊಳ ; ಕಮಲಸರೋವರ : ಅವಳವಯವ 
ನವಲಾವಣ್ಯವನೇಜಾಕರದೊಳಾಳ್ಲ  ಮದನದ್ದಿಪದೊಪ್ಪುವಚಳಕುಂಭಸ್ಮಳಮೆಂಬ 
ವೊಲೆಸೆದುದು ಲಾಸ್ಕಕಂಪಿತಂ ಘನಜಘನಂ (ರಾಜಶೇ. ೧೨-೮೪). 1ಸಂ.] 

ವನೇಜಾತ (ಗು).೧. ಕಾಡಿನಲ್ಲಿ ಹುಟ್ಟಿದ : ಜಾತಿವನೇಜಾತಪ್ರಸೂನಾವಳಿಯನಿಟ್‌ಸಿ 
ಸಂಪತ್ತುವೆತ್ತಿರ್ದುದೆತ್ತಂ (ಜಗಎ. ೪-೬೫). (ನಾ). ೨. ತಾವರೆ ; ಕಮಲ : ""ಕೇತನ 
- « « ವನೇಜಾತ ಮೃಗಾರಿ ಕಲ್ಪಕುಜಶ್ರೇಷ್ಠಂ ಪುಂಡರೀಕಾಹ್ವಯಂ'' (ನಾನಾರ. ೧೯). 

ಸಂ.) 

ವನೇಭ (ನಾ). ಕಾಡಾನೆ :  ಮದಗಂಧಮೆಂದೆ ಸಪ್ತಚ್ಛದಗಂಧಮನೀ 
ವನೇಭಮಾಘ್ರಾಣಿಸಿ ಪೆರ್ಚಿದ ಮಸಕದಿಂದೆ ಪಾಯಲ್ಕದಿರ್ಪುಗೆಯ್ದ ಪುದು ನೋಡ 
ವನವೇದಿಕೆಯಂ (ಆದಿಪು. ೧೧-೬೨). ([ಸಂ.) 

ವನೇರುಹ (ನಾ). ತಾವರೆ ; ಕಮಲ : ಲಸದ್ವನೇರುಹಗೃಹಾಕೃಪಾನಯನಪಾತ 
ಸಾರಥ್ಮಕ೦ (ವಸ್ತವಂ. ೪-೨೫). [ಸಂ.| 

ವನೋತ್ಸ (ನಾ). ಕಾಡಿನಲ್ಲಿ ಹುಟ್ಟಿದುದು :ನೀಳಮೇಘೋತ್ಕರಮೆಂಬಂತಿರ್ದುದು 
. . . ಹಸ್ತಿಯೂಧಂ ವನೋತ್ಥಂ (ಚಂದ್ರವು. ೫-೬೨). (ಸಂ. 

ವನೋದ್ದೇಶ (ನಾ). ವನಸ್ಮ್ಥಳ ; ಉದ್ಕಾನಪ್ರದೇಶ : ಸುಧರ್ಮಾಚಾರ್ಯರನಾ 
ವನೋದ್ದೇಶದೊಳ್‌ ಕಾಣದೆ... ಪೋಗಿ (ಸುಕುಮಾ. ೩-೨೬೩ ವ). [ಸಂ.) 

ವನೋರಣ (ನಾ). ಕಾಡುಕುರಿ : ""ಆ ಕೊಂಡಗುಟ್‌ ವನೋರಣಮಟವ್ಮವಿಯೆನಿಕ್ಕು'' 

(ಸಂ.] 


1 “ವಾಸವ. 


(ಮಂಗರಾ. ೪೮-೮). 

ವನೌಕಸ (ನಾ). ೧. ಕಾಡಿನಲ್ಲಿ ವಾಸಿಸುವವನು : ಮುನಿ ವನೌಕಸರೆಲ್ಲ 
ಕೇಳುವುದೆನ್ನ ಹುಯ್ಕಲನು (ಕೌಶಿಲಾ. ೬-೩೭). ೨. ಕಾಡಿನಲ್ಲಿರುವ ತಪಸ್ವಿ ಆ 
ವನೌಕಸರಿಗೆರ್ದೆ ಮರುಗಿದತ್ತು (ಶ್ರೀರಾಮಾ. ೧೬೯-೪೬೬). ೩. ಕೋತಿ ; ಕಪಿ : "ಆ 
ವನೌಕಸಂ ಮರ್ಕಟಂ ಬಲಿಮುಖಂ . . . ಕೋಡಗಕ್ಕೆ ಪೆಸರಕ್ಕು'' (ಮಂಗರಾ. ೪೮-೯). 

[ಸಂ. ವನೌಕಸ್‌] 

ವನೌಷಧಿ (ನಾ). ಕಾಡಿನಲ್ಲಿ ಬೆಳೆಯುವ ಔಷಧೀಸಸ್ಮ ; ವನಸ್ಪತಿ : 
ಸಸ್ಮಶಾಸ್ತ್ರದ ಅಧ್ಮಯನಕ್ಕೆ ಮೊದಲನೆಯ ಕಾರಣ ಆಹಾರಸಮಸ್ಕೆ ; ಎರಡನೆಯ 
ಕಾರಣ ಖಾಯಿಲೆಯನ್ನು ಗುಣಪಡಿಸಿ ಆಯುಷ್ಯವನ್ನು ಹೆಚ್ಚಿಸುವ ವನೌಷಧಿಗಳ 
ಅನ್ವೇಷಣೆ (ತತ್ವಪ್ರಾ. ೫೦೭). ([ಸಂ.) 

ವನ್ಯ (ಗು). ೧. ಕಾಡಿನಲ್ಲಿ ಹುಟ್ಟಿದ ಅಥವಾ ಬೆಳೆದ : ತುಂಗವನ್ಮ 
ಮತಂಗಜದಂತಾಘಾತನಿಪಾತಿತಸಲ್ಲಕೀಭಂಗಮಂ. . . ನೃಪನೆಯ್ದಿದನುದ್ಕಚ್ಛಂಗಮನಾ 
ಶತಶೃಂಗಮಂ (ಪಂಪಭಾ. ೧-೧೧೫); ವನ್ಮಕುಸುಮದ ಚಿತ್ರಹಾರ ಕೇಯೂರ ಕರ್ಣಪೂರದ 


೭೭೮೦ 


ಛಾ 


15 


45 


ವಪೆ 


'ಭೂಷಣಂಗಳೊಳಂ . . . ಬರೆ (ಜಗವ. ೪-೮೦ ವ). ೨. ಕ್ರೂರವಾದ ; ಉಗ್ರವಾದ. 
(ನಾ).೩. ಕ್ರೂರಮೃಗ ; ಕಾಡುಪ್ರಾಣಿ.೪. ಕಾಡುಸಸ್ಕ.೫. ಕಾಡುಮನುಷ್ಯ ; 
ಅನಾಗರಿಕ ; ಅಸಂಸ್ಕೃತವ್ಮಕ್ತಿ : ಎನ್ನನೀ ಪರಿ ಬಯ್ದು ವರ್ತಿಸುತ್ತಿರ್ಪೆ 
ಸಾಮಾನ್ಮನೊಲ್‌ ವನ್ಮನೊಲ್‌ (ಶ್ರೀರಾಮಾ. ೭೩-೫೧೭). ೬. ಕಾಡಿನಲ್ಲಿ ಬೆಳೆದ 
ಹಣ್ಣು, ಗೆಡ್ಡೆ ಮುಂತಾದುವು. (ಸಂ. 

ವನ್ಯಮೃಗ (ನಾ). ಕಾಡುಮೃಗ ; ಕ್ರೂರಪ್ರಾಣಿ : ಉದಯಾಸ್ತಮಯಗತಾರ್ಕಂ 
ತದೀಯ ಮುನಿರಾಜಪೂಜಿತಚ್ಛಾಯೆಯನಾ ತ್ರಿದಶಪತಿರಕ್ಷೆಯಂ ಮೆಟ್ಟದು ಮುಟ್ಟದು 
ವನ್ಮಮೃಗ ವನೇಚರನಿಕರಂ (ಶಾಂತಿಪು. ೧೧-೧೧೧); ವನ್ಮಮೃಗಗಳ ನಡುವೆ ಗೋವು 
ಬಂದೇನಹುದು (ಮಂಕುಕ. ೩೦೯). [ಸಂ.) 

ವನ್ಯಾಹಾರ (ನಾ). ಕಾಡಿನಲ್ಲಿ ದೊರೆಯುವ ಗೆಡ್ಡೆ, ಗೆಣಸು ಮುಂತಾದ 
ಆಹಾರ : ಈ ಮಹಿಯನುಳಿದು ಪದಿನಾಲ್ಕುವರುಷಂ ಮುನಿಸ್ತೋಮದೊಡವೆರೆದು 
ವನ್ಮಾಹಾರನಿಯಮದಿಂ ರಾಮನಿರವೇಳ್ಳು (ವೆಂಕಾರಾ. ೨-೮-೧೬).  [ಸಂ.) 

ವನ್ಮೆ (ನಾ). ೧. ದಟ್ಟವಾದ ಕಾಡು ; ಮಹಾರಣ್ಯ. ೨. ಜಲಪ್ರವಾಹ ; 
ಮಹಾಪೂರ. (ಸಂ. ವನ್ಮಾ) 

ವಪನ (ನಾ). ೧. ಬೀಜವನ್ನು ಭೂಮಿಯಲ್ಲಿ ಬಿತ್ತುವಿಕೆ ; ಬಿತ್ತಬೆ. 
೨. ತಲೆಯನ್ನು ಬೋಳಿಸುವಿಕೆ ; ಮುಂಡನ : ವಪನ . . . ಮೊದಲಾಬ 
ಪ್ರಾಯಶ್ಚಿತ್ತಂಗಳಂ ಕೊಂಡು (ವಿವೇಕ. ೧೩೬); ವಿಧವೆಯಾದರೆ ಆಕೆಗೆ ವಪನ 
ಮಾಡಿಸಬೇಕೆಂಬುದು ನಿಜವಾದ ಧರ್ಮವೆ ಅಥವಾ ಬರಿಯ ಲೋಕರೂಢಿಯೆ? 
(ಜಮಾ. ೯೨). ೩, ಕ್ಲೌರಮಾಡುವ ಕತ್ತಿ. ೪. ವೀರ್ಯ ; ಶುಕ್ಲ. ಸೂ] 

ವಪು (ನಾ). ೧. ದೇಹ ; ಶರೀರ : ಉಪವಾಸಪ್ರಚುರತೆಯಿಂ ವಪು ಗಿಡಿಗಿಡಿಜಂತ್ರ 
ಮಾದುದು (ಸುಕುಮಾ. ೪-೪); ಈ ನಗದೇವತೆ . . . ಬಂದಾವಿರ್ಭವಿಸಿದೊಡೆನಗೆ 
ಮಹ್ಯಾವಪುವಾಯ್ತು (ಜಗವ. ೨-೯೦). ೨. ಸಾರ ; ಸತ್ವ. ೩. ಸುಂದರವಾದ 
ಆಕಾರ; ಸುರೂಪ. | 

ವಪುವರ್ಜತಮದಾಷಹ ಎ ಅನಂಗನ ಅಹಂಕಾರವನ್ನು ಮುರಿದವನು ; 
ಶಿವ : ವಪುವರ್ಜಿತಮದಾಪಹನೆ . . . ಸಂಗಮೇಶ್ವರ ರಕ್ಷಿಸೆನ್ನ (ಪ್ರೌಢರಾ. ೭-೧). 
[ಸಂ. ವಪುಸ್‌) 

ವಪುಜಲ (ನಾ). ದೇಹದಿಂದ ಹೊರಬರುವ ನೀರು ; ಮೂತ್ರ : 
*"ವಪ್ರಜಲಮೆನಲ್ಕೆ ಮೂತ್ರಮಕ್ಕುಂ'' (ಮಂಗರಾ. ೯೭-೧೪). [ಸಂ.] 

ವಪುಷ್ಮ (ನಾ). ಸುಂದರವಾದುದು : ಕನತ್ಕನಕಮಂಡನಮಂಡಿತಮಂ ವಪುಷ್ಕಮಂ 
ಸಂಪದುಪೇತಮಂ ತರಿಸಿ ದಿಗ್ವಿಜಯಕ್ಕೆ ಜಿನೇಂದ್ರಚಂದ್ರದೇವಂ ಪೊಟಮಟ್ಟನೇಟ್‌ 
ಜಯಮಂ ಜಯಪರ್ವತಯಾನನಾಗಮಂ (ಶಾಂತಿಪು ೧೦-೧೪೪ ಆ). [ಆ ಸಂ. ವಪುಷ್ಮತ್‌) 

ವಪುಷ್ಮಂತ (ಗು). ೧. ದೇಹವುಳ್ಳ ; ಸಶರೀರಿಯಾದ. ೨. ಚೆಲುವಾದ ; 

೦ದರವಾದ. (ನಾ). ೩. ಸುಂದರವಾದ ಆಕಾರವುಳ್ಳವನು : ಮೂಜನೆಯ 

ವಕ್ತೃವೆಂಬೊಂ ಪ್ರವಯಸ್ಕನುಂ ವಪುಷ್ಮಂತನುಂ ಅರೋಗನುಂ . . . ಚಾರಿತ್ರವಂತನು 
ಮೆಂದಷ್ಟಗುಣಸಮನ್ವಿತನಕ್ಕುಂ (ಚಾವೂಪು. ೫). (ಸಂ. ವಪುಷ್ಮತ್‌] 

ವಪುಸಿದ್ಧಿ (ನಾ). ಮುಪ್ಪು, ವ್ಯಾಧಿ ಮುಂತಾದುವುಗಳಿಂದ ದೇಹವನ್ನು 
ರಕ್ಷಿಸಿಕೊಳ್ಳುವ ಸಿದ್ದಿ ; ಕಾಯಸಿದ್ದಿ (?):: ""ವಪುಸಿದ್ದಿಯೊಳು ಮಜ್ಜನದೊಳು 
. . . ಅಸ್ತಮಯದೊಳ್‌ ಪ್ರವರ್ತಿಪುದು ನಿರ್ವಾಣನಾಮಂ'' (ಮಂಗರಾ. ೧೪೮-೪೩). 

[ಸಂ.| 

ವಪೆ (ನಾ). ೧. ಪೊಳ್ಳು ; ಟೊಳ್ಳು. ೨. ರಂಧ್ರ ; ಬಿಲ. ೩. ಮೂಳೆಯ 
ಪೊಳ್ಳುಭಾಗದಲ್ಲಿರುವ ಕೊಬ್ಬು ; ಮೇದಸ್ಸು : ""ವಸೆ ಮೇದಂ ವವೆ'' 
(ಮುಕೋ ೭೨-೨೨. ೪. ಜಠರವನ್ನು ಹೊಟ್ಟೆಯಲ್ಲಿರುವ ಇತರ ಅಂಗಗಳೊಂದಿಗೆ 
ಸಂಬಂಧಿಸುವ ಸೂಕ್ಷ್ಮವಾದ ಚರ್ಮದ ಪೊರೆ : ಹೆರವಸ್ತುಗಳಿಗೆ ವಿಶೇಷವಾಗಿ 
ಆತಂಕವಾಗುವ ಜಾಗಗಳು ಎರಡಿವೆ : ಅನ್ನನಾಳದ ಮೇಲ್ಭಾಗದಲ್ಲಿ . . . ಒಂದು, 
ಕೆಳಭಾಗ ವಪೆಯ ಮೂಲಕ ಹೊಟ್ಟೆಗೆ ೬ಎೂರುವೆಡೆ ಇನ್ನೊಂದು (ಕವಿಕೋ 1, ೩೪೪). 
೫. ಕೊಬ್ಬಿ ಮೇಲೆದ್ದು ಕಾಣುವ ಹೊಕ್ಕುಳು. ೬. ಮಣ್ಣಿನ ಒಡ್ಡು , - ರಾಶಿ : 


ಭು ಆವಾವ 
ವಷ್ತೃ 


ಸಮಸ್ತಲತೆಗಳು ವಪೆಗಳಿಂದಲೂ ವೃದ್ಧಿಯಂ ಹೊಂದಿ ದಪ್ಪವಾದ ಫಲಗಳಂ ಧರಿಸುವವು 
(ಸೌಗಂಧಿ. ೪೬೪-೧೨). (ಸು. ವಪಾ] 

ವಪ್ತೃ (ನಾ). ೧. ಕತ್ತರಿಸುವವನು ; ಬೋಳಿಸುವವನು.೨. ಬೀಜವನ್ನು 
ಬಿತ್ತುವವನು. ೩. ತಂದೆ ; ಜನಕ. ೪. ಕವಿ. (ಸಂ 

ವಪ್ರ (ನಾ). ೧. ಮಣ್ಣಿನ ದಿಣ್ಣೆ ,-ದಿಬ್ಬ. ೨. ಹೊಲ, ಗದ್ದೆ ಮುಂತಾದ 
ಭೂಮಿ ; ಕ್ಷೇತ್ರ "“ವಪ್ರಂ, ಕ್ಷೇತ್ರಂ, ಕೇದಾರಂ- ಈ ೩ ಕೆಯ್‌'' 
(ಹಲಾಯು. ೯೪-೪೨೦). ೩. ಸುತ್ತುಗೋಡೆ ; ಪ್ರಾಕಾರ : ಪರಿಖಾತ್ರಿತಯಕ್ಕೆ 
ಚತುಶೈರಾಸಸಾಂತರದೆ ಸುರಶರಾಸನಭಾಭಾಸುರಮೊಪ್ಪಿ ತೋಟುಗುಂ ಪಂಚರತ್ನ 
ಪಾಂಶೂಚ್ಚದೀಪ್ತಿದೀಪ್ರಂ ವಪ್ರ೦ (ಆದಿಪು. ೬-70೩); ಮುಗಿಲಂ ಮುಟ್ಟಿರ್ದುದೆಂಬಂತಿರೆ 
ಕರಮೆಸೆಗುಂ ವಿಶ್ರುತೋತ್ತುಂಗವಪ್ರಂ (ಸುಮಾ. ೧-೫೨). ೪. ಬೆಟ್ಟದ ತಪ್ಪಲು, 
- ಇಳಿಜಾರು ಪ್ರದೇಶ : "" ಬೆಟ್ಟದ ತಪ್ಪಲಲ್ಲಿಯುಂ ವಪ್ರಮೆಂಬುದು'' 
(*ಲಾಯು. ೧೩೫-೨೪). ೫. ದಡ ; ತೀರ : ಭೋಜನಂಗೈದೊರಗಿದರ್‌ ನದೀವಪ್ರದಾ 
ಸಮೆತಲದೊಳೊಂದು ಶಾದೃಲದೀ(ಶ್ರೀರಾಮಾ. ೧೬೯-೩೯೪). ೬. ಪರಿವೇಷ ; ಪರಿವೃತ್ತ. 
೭. ಕೋಟೆಯ ಹೆಬ್ಬಾಗಿಲು. ಆ. ದೂಳು ; ರಜ. ೯. ತಂದೆ ; ಜನಕ. 
೧೦. ಹೋರಿ, ಆನೆ ಮೊದಲಾದುವು ಮಣ್ಣುಗುಡ್ಡೆಗೆ ತಿವಿಯುವ ಆಟಿ ; 
ವಪ್ರಕ್ರೀಡೆ. ೧೧. ಒಂದು ಬಗೆಯ ಲೋಹ ; ಸೀಸ. ೧೨. ಕಂದಕ ; ಆಗಳು. 
೧೩. ಸಮೂಹ ; ರಾಶಿ. (ಸಂ. 

ವಮಹಥು (ನಾ).೧. ಓಕರಿಕೆ ; ವಾಂತಿ. ೨. ಆನೆಯ ಸೊಂಡಿಲಿನಿಂದ ಚಿಮ್ಮುವ 
ನೀರಿನ ಶುಂತುರು : ""ವಮಥುಃ ಕರಶೀಕರಃ - ಈ ೨ ಆನೆಯ ಕೆಯ್ಯ ತುಂತುರ್ವನಿ'' 
(ಹಿಲಾಯು. ೩೬-೬೩). (ಸಂ. 

ವಮನ(ನಾ).೧. ಕಾರಿಕೆ ; ವಾಂತಿ: ಸಲಿಲಕ್ರೀಡೆಯಿನುಷ್ಣದಿಂ ವಮನದಿಂ ನಿಷ್ಠೀವದಿಂ 
ನಸ್ಮದಿಂ ಲಲನಾಸೇವೆಯಿನಾವಗಂ ಪ್ರಶಮಿಕುಂ ವ್ಯಾಯಾಮದಿಂ ಮೇಣ್‌ ಕಫಂ 
(ಲೋಕೋಪ. ೯-೬); ಈ ಜ್ವರವು ಊಟವಾದ ಮೇಲೆ ಕಾಣಿಸಿದರೆ ವಮನಮಾಡಿಸಲು 
ಶಮನವಾಗುವುದು (ಸಠವೈ. ೬೨). ೨. ವಾಂತಿ ಮಾಡಿಸುವ ದ್ರವ್ಯ. ೩. ಆಹುತಿ 
ಕೊಡುವುದು; ಬಲಿಯನ್ನರ್ಪಿಸುವುದು. ೪. ನೋವು ; ಬಾಧೆ. (ಸಂ.] 

ನ್‌ುನಕಾರಿ (ನಾ). ವಾಂತಿಮಾಡಿಸುವ ಔಷಧ : ""ವಿರೇಚಕವಾಗಿಯೂ 
ವಮನಕಾರಿಯಾಗಿಯೂ ಉಪಯೋಗಿಸುವ ದ.ಅಮೆರಿಕದ ಒಂದು ಗುಲ್ಮದ ಬೇರು'' 
(pecacuanha, ಇಂಕು), |ಸ0. ವಮನಕಾರಿನ್‌] 

ವಮನದ್ರವ್ಯ (ನಾ). ವಾಂತಿಮಾಡಿಸುವ ಔಷಧಿಪದಾರ್ಥ ನ ವರ್ಧನಾನಿ 
ವಮನದ್ರವ್ಮಂಗಳು (ಎವ್ಮೆಎ. ೫೯). |ಸಂ.) 

ವಮನಿಸು (ಕ್ರಿ). ಕಾರು ; ವಾಂತಿಮಾಡು : ನೆನಪಿನೀ ಕೇತಕಿಯ ಬನದೆಡೆಗೆ 
ಸು ಳಿಯದಿರು ಉರಗ ಹಾಲಾಹಲವ ವಮನಿಸೀತು (ಪಿಪಾಸೆ. ೫೪-೭). 

[ವಮನ + - ಇಸ್ಬು] 

ವಮಿ (ನಾ). ೧. ವಾಂತಿ; ಓಕರಿಕೆ : ""ಪ್ರಛರ್ದಿಕಾ, ವಮಿ:, ವಮಧುಃ - ೩ 
ಕಕ್ಕುರೋಗ, ವಾಂತಿ, ವಮನ'' (ಸಿದ್ಧಾಂತ ೧೮೪). ೨. ವಾಂತಿ ಮಾಡಿಸುವ ಔಷಧ 
ದ್ರವ್ಯ. ೩. ಬೆಂಕಿ”; ಅಗ್ನಿ. ೪. ವಂಚಕ ; ಮೋಸಗಾರ. |. 

ವಮ್ರಿ (ನಾ). ಇರುವೆ. (ಸಂ. ವಮ್ರಾ। 

ವಮ್ರಾಕೂಟ (ನಾ). ಇರುವೆಯು ಕಟ್ಟಿದ ಮಣ್ಣಿನ ಗೂಡು ; ಹುತ್ತ ; 
ವಲ್ಮೀಕ : ""ವಮ್ರಾಕೂಟಂ, ನಾಕುಃ ವಲ್ಮೀಕಃ, ವಾಮಲೂರಃ - ಈ ೪ ಹುತ್ತು'' 
(ಹಲಾಯು. ೧೦೮-೨೨). [೫೨.] 

ವಯ (ನಾ). ೧. ಪ್ರಾಯ ; ವಯಸ್ಸು : ವಯಮಿರ್ಕೆ ನೀನ್‌ ನೋಡು ಗುಣಮನ್‌ 
(ಅಂತಿಗೊ. ೩೬-೬೭೨); ವಯ ಬಿರುಸು ಆಗಿದೆ. ಮದಿವಿ ಆಗಿಲ್ಲೆಂದರೆ , ಏನೋ ಕುಂದು 
ಕಾಣಿಸುತ್ತದೆ (ಚಿಟ್ಟಹೂ. ೪೧). ೨. ಹರಯ ; ಯೌವನ. ೩. ಪಕ್ಷಿ : "ವಯೋಧಿಕ' 
ಪರಾ. (ಸಂ. ವಯಸ್‌) . 

ವಯಃಪರಿಣತ (ನಾ). ವಯಸ್ಸಾದವನು ; ವಯೋವೃದ್ಧ : ವಯಃಪರಿಣತನಾ 
ದೊಡಂ ಬಿಸುಡಲಾರ್ಪನೆ ರಾಗಿ ನಿಸರ್ಗಭಾವಮಂ (ಮಲ್ಲಿಪು ೭-೧೨). [0.1 


೭೭೮೧ 


40 


ವಯರ್‌ 


ವಯಃಪರಿಣತಿ (ನಾ). ವಯಸ್ಸಿನಿಂದ ಉಂಟಾದ ಪರಿಪಕ್ವತೆ ; ಪ್ರೌಢತೆ : 
ವಯಃಪರಿಣತಿವೆತ್ತುಮೇನುದಯಕಾಲದ ರಾಗಮನಸ್ತಕಾಲದೊಳ್‌ ಪರಿಹರಿಸಲ್ಕಣಂ 
ನೆಆ*ದನಿಲ್ಲ ದಿನಾಧಿಪನಂತೆ ದಲ್‌ (ಮಲ್ಲಿಪು. ೭-೧೨). [ಸಂ.] 

ವಯತ್ರಾಪ್ತ (ಗು). ೧. ವಯಸ್ಸಿಗೆ ಬಂದ ; ಪ್ರೌಢನಾದ : ಭವಾನೀಚರಣನನ್ನು 
ಆಕೆ ಓರ್ವ ವಯಶ್ರಾಪ್ತಬಾಲಕನ ಹಾಗೆಯೇ ಕಾಣುತ್ತಿದ್ದಳೆಂದರೆ ತಪ್ಪಲ್ಲ (ಇಪ್ಪಕ.೩೬೩). 
(ನಾ). ೨. ವಯಸ್ಸಿಗೆ ಬಂದವನು ; ಯೌವನಕ್ಕೆ ಕಾಲಿಟ್ಟವನು : ಆತನ 
ಮಗನಾದ ಪೂರ್ಣವರ್ಧನಕುಮಾರನು ಆಗತಾನೆ ವಯಃಪ್ರಾಪ್ತನಾಗಿದ್ದನು 
(ಹತ್ತುವು. ೨೦). [1P ಸಂಸ್ಕೃತದಲ್ಲಿ ಪ್ರಾಪ್ತವಯಃ ಎಂಬುದು ಸರಿಯಾದ ರೂಪ] 

ವಯಡ್ರಾಪ್ತೆ (ನಾ). ವಯಸ್ಸಿಗೆ ಬಂದವಳು ; ಯುವತಿ ; ತರುಣಿ : 
ಲುತ್ಛಉನ್ನೀಸೆಯು ಕ್ರಮವಾಗಿ ವಯಪ್ರಾಪ್ರೆಯಾಗುತ್ತಿದ್ದೆಳು (ಕಪಾಖಂ. ೬೩). 

( ವಯಃಪ್ರಾಪ್ತ * - ಎ] 

ವಯಸ್ಕ (ಗು).೧. ಪ್ರಾಯಕ್ಕೆ ಬಂದ ; ತಾರುಣ್ಕಾವಸ್ಥೆಯ. ೨. ವಯಸ್ಸಾದ ; 
ಮುದಿಯಾದ. (ನಾ). ೩. ಓರಗೆಯವನು ; ಸಂಗಡಿಗ [10.) 

ವಯಸ್ಕೆ (ನಾ). ೧. ಓರಗೆಯವಳು ; ಗೆಳತಿ. ೨. ಒಂದು ಬಗೆಯ ಸಸ್ಕ ; 
ಹೊನ್ನಗನ್ನೆ ; ಸೋಮಲತೆ. ೩. ನೆಲ್ಲಿಯ ಮರ ; ಆಮಲಕವೃಕ್ಷ. 
೪. ಕಾಕೋಳಿಸೊಪ್ಪು. ೫. ಸಣ್ಣ ಯಾಲಕ್ಕಿ. (ಸಂ. ವಯಃಸ್ಕಾ) 

ವಯನು "ವಯಿನ' ನೋ. 

ವಯಲ್‌, ಬಯಲ್‌, ಬಯಲು, ಬೈಲು (ನಾ). ೧. ವಿಸ್ತಾರವಾಗಿಯೂ 
ಸಮತಟ್ಟಾಗಿಯೂ ಇರುವ ಭೂಮಿ ; ಮೈದಾನ : ದುಣ್ಣುಸಮುದ್ರದಾ 
ವಯಲುಳ್ಳಿಜುದಾರಾ ಮೇಗೆ ಪದಿರ್ಕ್ಕಣ್ಣುಗಂ ಮಣ್ಣ೦(ಎಕ. ೧, ನಾಗಮಂ. ೮೫-೬೫; 776)- 
೨. ಕಾಳಗ ಮಾಡುವ ಸ್ಥಳ ; ಯುದ್ಧಭೂಮಿ ; ರಣರಂಗ : ಮಾಜುವೆವೆಂಬ 
[ಮಾ]ಂಡಳಿಕರೀಯದ!ರೆ];ಬದಟರ್‌ ವಯಲ್ಲೆ ಮೆಯ್ದೋಜುವವೆಂಬ ಪೂಣಿಗರಡಂಗಿ 
[ಕು]ನುಂಗಿ ಸಿಡಲ್ಲು ಜೋಲ್ಡು ಕಾಯ್ಬಾ!ಅೆ] ನಭಕ್ಕೆ ಪಾಟ್‌ದುದು . . . ತೇಜದ ದಳ್ಳುರಿ 
ಪಾಂಡುರಾಜನಾ (ಪಂವಭಾ. ೧-೧೦೯). ಬಯಲ್‌: ೧. ಬಯಲೊಳ್‌ ಪರ್ವುಗೆದೋಟ್‌ 
ನುಣ್ಬಸಲೆಯೊಳ್‌ ಮೆಯ್ಲೋಜ್‌ ಯಢಾಸಾರನಿಪಾತಮುಣ್ಮಿದುದು 
ಮೇಘೋನ್ಮುಕ್ತಧಾರಾರವಂ (ಉದಂಣ. ೫೩೩); ನಯದಿಂ ವೈಹಾಳಿಯ ಬಯಲೊಪ್ಪಿತ್ತು 
ಪಟ್ಟಣದ ವನದೆಡೆಯೊಳ್‌ (706. ೨-೩೪). ೩. ನೆಲ ; ಭೂಮಿ : ಬಯಲೊಳಿಕ್ಕಿದ 
ಮಾನಂತೆ ಮಿಡುಕಿ ತಳಾಜನಂತೆ ನಿದ್ರೆಗೆಟ್ಟು ಹರಿ 
ಪೋತಂದಡಿವಜ್ಜೆಗಳ್‌ ಬಯಲೊಳಿಲ್ಲಿಂದಿತ್ತವಿನ್ನಿಲ್ಲ (ಜಗವ. ೫-೩೧). ೪. ಏನೂ 
ಇಲ್ಲದಿರುವ ಸ್ಥಳ ; ಬರಿದಾದ ಜಾಗ ; ಶೂನ್ಮ : ಬಯಲನಪ್ಸಿದ ತೋಳ್‌ 
ಬಂಜೆಯಾಗೆ ಬಾಡಿದ ಲತೆಯಂತೆ ಕಂದಿ ಕುಂದುವ . . . ಪೊಚ್ಚಪೊಸ ಹರೆಯದ 
ಮುಗ್ದಾಂಗನೆಯರೊಳ೦ (ಗಿಂಕ. ೨-೧೦೫ ವ); ಮಲ್ಲಿಗೆಯಲರಂ ಕೊಯಲ್‌ ಮೆಲ್ಲನೆ 
ಕೈಯಿಕ್ಕಲೊಗೆದ ನಖರದ್ಮುತಿಯಂ ಮಲ್ಲೀಕುಟ್ಮಲಮೆಂದಾ ನಲ್ಲಳ್ಬಯಲಂ ತುಡುಂಕಿ 
ಕೌತುಕಮಾಂತಳ್‌(ಉಡ್ಕಟ: ೯-೬೨). ೫. ವೃರ್ಥವಾದುದು ;ನಿರರ್ಥಕವಾದುದು: 
ತಾನವಿಚಾರಕ್ಕೆಂದೊಡೆಂಟಂ ನಿಮಿರ್ವದು ಬಯಲಂ ಭಾವಿಸುತ್ತಿ ರ್ಪ್ಷುದಾತ್ಮೋದ್ಭವ 
ಮೂಲಚ್ಛೇದನೋಪಾಯವನೆಣಿಸದು ಮದ್‌ಬುದ್ದಿ (ರಕ್ಷಾಶ. ೧೫); ನಾಟಕಸ್ರೀಯಂತೆ 
ಬಯಲ ಡಂಭವ ತೋಟ್‌ (ವುರಂಡ. ೨-೨೫-೪). ೬ (ರಹಸ್ಯ ಮುಂತಾದುವು) 
ಪ್ರಕಟವಾಗುವುದು ; ಬಹಿರಂಗವಾಗುವುದು : "ಬಯಲ್ಲು', "ಬಯಲ್ಪಡಿಸು' 
ಪರಾ. ೭. ಸಾವು; ಮರಣ : "ಬಯಲ್ಲೊಳಿಸು' ಪರಾ. ಬಯಲು: ೧. ಒಳ್ಳೆಯ 
ಹವೆಯ ಬಯಲಲ್ಲಿ ಸ್ವಲ್ಪ ಹೊತ್ತು ತಿರುಗಾಡಿ ಬಂದು ವಿಶ್ರಾಂತಿ ತಕ್ಕೊಂಡ ಬಳಿಕ ತಮ್ಮ 
ತಮ್ಮ ಉದ್ಯೋಗಗಳನ್ನು ಕೈಕೊಳ್ಳಬಹುದು (ಮುಂಬಯಿ. ೪-೨೫); ಬಯಲಿನ ಮತ್ತು 
ಶಾಲೆಯೊಳಗಣ ಆಟಗಳು ಈ ಎಲ್ಲ ಸಂದರ್ಭಗಳಲ್ಲೂ ಸಾಮೂಹಿಕಜೀವನಕ್ಕೆ 
ಅವಕಾಶವನ್ನು ಕಲ್ಪಿಸಿಕೊಳ್ಳಬಹುದು (ಶಿಕ್ಷದ. ೩೧೯). ೪. ನಿನ್ನ ಹೊಯಿದೊಡೆ ಬಯಲ 
ಹೊಯಿದಂತೆ ನುಣುಚಿ ನುಣ್ಣನೆ ಕಡೆಗೆ ಖಂಡೆಯ ಜುಣುಗಿ ಹೋಯಿತಿದಾವ 
ಮಹಿಮೆಯ ಗುಣವೊ (ಪ್ರಭುಲೀ ೧೯-೩೬); ಬನದೊಳಗೆ ಭೂಪನನಜಸಿ ಕಾಣದೆ 
ಬಯಲನಪ್ಪುವಳುರವಣಿಪ ಕಣ್ಣೀರಿನಲಿ ನಡೆತಂದಳಿಂದುಮುಖಿ «ನಳಚ. ೫-೬೨). 


(ಧರ್ಮಾಮೃ. ೧-೧೬೮); 


ವಯಲ್‌ 


೫. ಸೂರ್ಯನಾರೋಗಣೆಗೆ ಸೊಡರೇ ಸಾಕಿದೇತಕೆ ಬಯಲ ಭಂಡತನ (*ುವ್ಮಾದ್ರೋ 
೪-೨೮); ಬಯಲಿಗೆ ಕೆಟ್ಟು ಪೋಗುತಿಹ ಕಾಯಮನೀಶನ ಭಕ್ತರಿಚ್ಛೆಗಂ ಪ್ರಿಯದೊಳಗಿತ್ತು 
(ನನ್ನಚಾ. ೬-೧೦೮). ಆ. ಜಮಾನು; ಕೃಷಿಭೂಮಿ : ಊರಿಂ ಮೂಡ ಸಪಸಿ(?)ಂಗೆ 
ಗ(ರ್‌]ದ್ದೆಯುಂ ಬಯಲುಮಂ ಬಿಟ್ಟನ್‌ (ಇಆ. ೫೧/11,ಒ೧೨-೧೭; ಸು.11ನೆಯ ಶತ); ಯಿಂತೀ 
ಚತುಖೀಮೆಯಿಂದೊಳಗುಳ್ಳ ಮನೆ ಬಾವಿ ಮನೆಬಾಗಿಲ ಗದ್ದೆ ಮನೆಯ ಹಿಂದಣ ಬೆಟ್ಟು 
ತಿಪ್ಪೆ ಮಕ್ಕಿ ಮೆಕ್ಕೆ ಬಯಲು . . . ಯಿಂತೀ ಅಷ್ಟಭೋಗ ತೇಜಸ್ಸಾ(೦)ಮ್ಮ ಸಹಿತವಾಗಿ 
».. ಧಾಜೆಯನೆರದು ಕೊಟ್ಟರು(ಸೌಇಇ.೦- 5, ೪೩೨-೧೭: 14೦0). ೯. ಸ್ಪಷ್ಟವಾದುದು ; 
ವ್ಯಕ್ತವಾದುದು : ಲೋಕಗತಿ ಮಾಯಾವಿಲಾಸ ವಿವೇಕಿಗಳಿಗಿದು ಬಯಲು ಫಲುಗುಣ 
ಸಾಕು ಗರ್ವವ ಬೀಳುಕೊಡು ಸೆಳೆ ಶರವ ಹಿಡಿ ಧನುವ (ಉವ್ಮಾಭೀ ೩-೫೯). ೧೦. ಬಾನು; 
ಆಕಾಶ: ಬಯಲಿಂಗೆ ಕಡೆಯಿಲ್ಲ ಮರುತಂಗೆ ತಡೆಯಿಲ್ಲ ರುಚಿಗೆ ಖಂಡಿತವಿಲ್ಲ 
(ಸರ್ವವ. ೭-೨೮); ಪೊಡವಿ ಮುನಿವಡೆ ಬಯಲು ಬಡಿವಡೆ . . . ಬಿಡದಡುವ 
ಮಡಕೆಯುಂಬೆಡೆ ಹರಸಿ ರಕ್ಷಿಸುವ ನೀವೆನಗೆ ಶಾಪವೀವಡೆ ಧಟ್ಟಿಸಿ ನುಡಿದು 
ರಕ್ಷಿಸುವರಾರು ೧೧. ಹಿಡಿತಕ್ಕೆ ಸಿಕ್ಕದಿರುವುದು,-- 
ಹೊರತಾದುದು : ಬೇಂಟೆಯೊಳಲಗುಗಾಣಿಸದಿರ್ದ ಮೃಗವಿಲ್ಲಿಂದು ಪರಿಯಂತ 
ಬಳಕೆಗಿದು ಬಯಲೆಂಬ ಬಗೆ ಮಿಗೆ ಹೊಳಕುತಿದೆ ಹೃದಯದಲಿ ಮಾತಿದನಿಳಿಕೆಗಾಣದೆ 
ಮನೆಗೆ ಬಿಜಯಂಗೈಯಿ ನೀವು (ತೊರಂಾ ೩-೮-೩೯). ೧೨. [ವೀಶೈ] ಆಕಾರವಿಲ್ಲದುದು; 
ನಿರಾಕಾರವಾದುದು : ಆರೂ ಅಟ್‌ಯದ ಬಯಲೊಳಗೆ ಬಯಲಾಗಿ ನಿಂದ ನಿಲವ 
ಹಿಡಿದೆನ್ನ ಕರದಲ್ಲಿ ತೋಟ್‌ದ ಗುರುವೇ (ಮಹಾದೇ ಬ ೨೨-೪೦); ಸೃಷ್ಟಿಪೂರ್ವದ 
ಪರವಸ್ತುವನ್ನೂ ಶೂನ್ಯವೆಂದೇ ನಿರ್ದೇಶಿಸುತ್ತಾರೆ. ಅದನ್ನು ಅಚ್ಚಗನ್ನಡಶಬ್ದ 
*ಬಯಲು' ಎಂದೂ ನಿರ್ದೇಶಿಸುತ್ತಾರೆ (ಶೂನ್ಮಕು. ೩೦). ೧೩. ಶೂನ್ಯದಲ್ಲಿ 
ಒಂದಾಗುವುದು; ಐಕ್ಕ ; ಮುಕ್ತಿ : ಬಸವನಿರವನಟ್‌ದು . . . ಬಸವನ ಬಯಲ 
ವಿಚಾರವ ತಿಳಿದು ಭ್ರಮೆಯನಳಿದು ಆನು ಬದುಕಿದೆನಯ್ಮಾ (ನೀಲವ. ಕ. ೨೬-೬೯). 
ಬೈಲು: ೧. ಬೈಲಾ ಬಾವಿಗೆ ಬಂದಳೋರ್ವ ಬಾಲೆ (ಪುರಂದ ೧-೩೬ ಪಲ್ಲವಿ); ಕೋಟಿ 
ಚೆನ್ನಯರು ಬಲ್ಲಾಳನ ಆಳುಗಳೊಂದಿಗೆ ಪಾಲೆ ದಾಟಿ, ಬೈಲು ಕಳೆದು, ಬೆಟ್ಟ ಹತ್ತಿ 
- ರಾಜಾಂಗಣಕ್ಕೆ ಬಂದು . . . ಉಪ್ಪರಿಗೆಯನ್ನು ಏರಿದರು (ಕೋಟಚೆ. ೧೪); 
ಗುಡಿಗಳ ಮುಂದಿನ ಬೈಲುಜಾಗದಲ್ಲಿ ಹೂದೋಟಗಳ ನಿರ್ಮಾಣವಾಗಬೇಕು 
(ಹಬ್ಬಿಟ್ಲ ೨೮). ೩. ನೀರಿನೊಳಗಣ ಕಪ್ಪೆ ಬೈಲಿಗೆ ಹಾಕಿದ ಹಾಗೆ (ಗಾದೆ). ಆ. ಇಲ್ಲಿಯ 
(ಉ.ಕ.ಜಿಲ್ಲೆ) ಗದ್ದೇಭೂಮಿಯಲ್ಲಿ ಮಕ್ಕಿ ಬೈಲು ಕಾರು ಎಂದು ಮೂರು ವಿಧವು 
(ಮುಂಬಯಿ. ೫-೨೧೨). ೧೦. ಆತ್ಮನ ಇರವು ಘಟ ಮಠದೊಳಗೆ ಗ್ರಹಿಸಿಪ್ಪ ಬೈಲಿನ 
ಇರವಿನಂತೆ (ಮೋಳಿಮಾ. ೯೦-೩೫೭). 
ಬಚ್ಚಬಯಲ್‌, ಬಚ್ಚಬಯಲು, ಬಟ್ಟಬಯಲ್‌, ಬಟ್ಟಬಯಲು, ಬಟ್ಟಬೈಲು ವ 
(ದ್ವಿರುಕ್ತಿ): ಬಚ್ಚಬಯಲ ತೆಜದಿಂ ಬಗೆಗೊಳಿಸಿ ಪಳಚ್ಚನೆಸೆವ, ಪಳಿಕಿನ ಮಾಡ 
ಗಳೊಳ್‌ (ಜಯಕಾ. ೧೦-೫೩); ಬಚ್ಚಬಯಲಂತೆ ಬಗೆಗೊಳಿಪ ಬಡನಡುವಿನ ಪಳಚ್ಚನೊಪ್ಪುವ 
ಪೂರ್ಣಚಂದ್ರಮಂಡಲಕೆ ಪಡಿಯಚ್ಚಾದ ಮುಖ (ಸಮ್ಮಕ್‌. ೩-೭); ಸಚ್ಚಿದಾನಂದನ ಸಂಗ 
ಬಚ್ಚಬಯಲು (ಮೋಳಿಮಾ. ೬-೨೧); ಆ ಬಲಂ ನಡೆದುದು ಪೆರ್ದೊಟ್‌ ಪೆರ್ವಟು 
ಪೆರ್ವೆಟ್ಟುಗಳಅಡಡಿಗೆಡೆದಳ್ಗೆ ಬಟ್ಟಬಯಲಪ್ಪಿನೆಗಂ 
ಭಕ್ತಿಸ್ಮಲವನಳಿದು ಭಾವವಡಗಿ ಬಟ್ಟಬಯಲ ಕೂಡಿ ಸಂಗಯ್ಯನಲ್ಲಿ ಸ್ವಯಲಿಂಗಿಯಾದ 
ನಮ್ಮ ಬಸವಯ್ಮನು (ನೀಲವ. ಕ. ೭-೯); ಹಳುವ ತಪ್ಪಿದ ಹಕ್ಕಿ ಬಟ್ಟಬಯಲೊಳು 
ಸಿಕ್ಕಿಕೊಂಡು ತೊಳಲಾಡುವುದು ಗೂಡಿಗಾಗಿ (ಗರಿ. ೮೬-೨); ಬಟ್ಟಬೈಲಾಗಿರುವ ಯಾವ 
ಸ್ಥಳದಲ್ಲಾದರು ನಿಂತುಕೊಂಡು ಸುತ್ತಲೂ ನೋಡಿದರೆ (ಭೂಗೋಳ. ೧). ಬಯಲ 
ಕುದುರೆಯ ಕೋಡು ಇ (ಆಲಂ) ಬಿಸಿಲುಗುದುರೆಯ ಕೊಂಬಿನಂತೆ 
ಅಸಂಭವವಾದುದು ; ಭ್ರಮೆ : ರುಾಡಿಸುತ್ತಿದೆ ಬಯಲ ಕುದುರೆಯ ಕೋಡು 
ಮಜುಮೊನೆಗೊಂಡು ಜಗವನು ಮಾಡಲೀಸದು ನಿನ್ನ ಪದಕಮಲದಲಿ ನಿಜಮತಿಯ 
(ನಿಭಾಗ. ೩-೪-೨೬). ಬಯಲ ನೀರ್‌, ಬಯಲ ನೀರು ಬಿಸಿಲುಗುದುರೆ ; 
ಮರೀಚಿಕೆ ; ಮೃಗಜಲ (7): ಬಯಲ ನೀರಂತೆ ಮಾರ್ಗಂ ಬಿಟ್ಟು ನಡೆಯದೆ 
(ಧರ್ಮಾಮೃ. ೫-೯೯); ನೆಲದ ಮಡಕೆಯಲ್ಲಿ ಬಯಲ ನೀರ ತುಂಬಿ (ಸಳವ ಕ. 1, ೬೧-೩೩). 


(ಹಚಕಾ. ೮-೪೧). 


(ಮಹಾನೇ. ೧೧-೧೧೦); 


೭೭೮೨ 


ಆ 


25 


45 


ವಯಸ 


ಬಯಲ ಬಯಲ್‌ ವ (ಆಲಂ) ಸಂಪೂರ್ಣವಾಗಿ ನಿರರ್ಥಕವಾದುದು 
ಆನಿದನಣ*ಯಲೆ ನಿನಗಿತ್ತೀ ನಳಿನಮುಮುರಿಗೆ ತೋಜಗಿದಲರಂತಿರೆ ಪರಿಮ್ಹಾನಮಿನಿ 
ತಾಯ್ತು ನೋಡಿದೆನೇನೆಂದೆಲೆ ಬಯಲ ಒಯಲೊಳಡಗಲ್‌ ಬಗೆವೈ (ಲೀರಾಮ ೪-೬೩). 
ಬಯಲ ರವ ಎ ಅಶರೀರವಾಣಿ; ಆಕಾಶವಾಣಿ: ಪ್ರಿಯತಮೆಯನಗಲ್ಲ ಶರೀರಿಯ 
ಜೀವನಮೇವುದೆಂದು ಮರಣವನಾಂ ನಿಶ್ಚಯಮಂ ಮಾಡುವ ಪದದೊಳ್‌ ಬಯಲ ರವಂ 
ಪುಟ್ಟಿತಂತರಿಕ್ನದೊಳಾಗಳ್‌ (ದಶಕು. ೪-೪೭). ಬಯಲಾಗು, ಬೈಲಾಗು 2 
೧. ಬರಿದಾಗು; ಖಾಲಿಯಾಗು : ಮೊನೆಯಂಬಲ್ಲಿವು ನಂಜಿನಂಬುಗಳೆನಲ್‌ . . . 
ಬೇಗದಿನುರ್ಚಿ ಪೋಗೆ ಪೆಣನಂ ಸಾಲಿಟ್ಟವೊಲಾಗೆ ಮೇದಿನಿಯೊಳ್‌ ಖೇಚರಸೇನೆ ಬೀಟೆ 
ಬಯಲಾದತ್ತಾಗಸಂ(ಪಂರಾಮಾ. ೯-೬೯). ೨. ವ್ಯರ್ಥವಾಗು ;ನಿಷ್ಟ್ರಯೋಜಕವಾಗು: 
ನಿರ್ಧನಿಕ ಬಯಸಿದ ಬಯಕೆ ಬಯಲಹುದಲ್ಲದೇ ಬೇಟ್‌ ಧನಿಕನಂತೆ' ಸಮಸ್ತಸುಖ 
ಸಂಜನಿಸುವುದೆ ( ಕುವ್ಮಾಉಊ ೪-೫೫); ಹರಿ ಕೊಟ್ಟ ವರ ಬಯಲಾಯ್ತು (ಮೋಹತ. ೪-೮೨). 
೩. (ಗುಟ್ಟು, ಸುದ್ದಿ ಮುಂತಾದುವು) ಬಹಿರಂಗವಾಗು ; ಪ್ರಕಟವಾಗು : 
ಅವನ ಗೋಪ್ಮಕಾರ್ಯಗಳೆಲ್ಲ ಗೂಢಚಾರರಿಂದ ಬಯಲಾದವು (ಹಾಹುತ್ತ. ೮೭); 
ಚಿಕ್ಕರಾಯನ ಲಗ್ನದ ವಿಚಾರವನ್ನು ಮುಂದಕ್ಕೆ ಹಾಕುತ್ತ ಬಂದಿದ್ದರ ಇಂಗಿತವು ಈಗ್ಗೆ 
ಬೈಲಾಯಿತು (ಯಚ್ಚವಮ. ೪). ೪. ಲೀನವಾಗು ; ಐಕ್ಕವಾಗು : ಆರೂ ಅಟ್‌ಯದ' 
ಬಯಲೊಳಗೆ ಬಯಲಾಗಿ ನಿಂದ ನಿಲವ ಹಿಡಿದೆನ್ನ ಕರದಲ್ಲಿ ತೋಟ್‌ದ ಗುರುವೇ 
(ಮಹಾದೇ. ಬ. ೨೨-೪೦); ಸ೦ಗನ ಬಸವಣ್ಣನು ಕಪ್ಪಡಿಯ ಸಂಗಯ್ಮನೊಳಗೆ ಬಯಲಾದನು 
(ಅವಂಡೇ ೩೨೭-೨೮2. ೫. ಕಾಣದಾಗು ; ಮಾಯವಾಗು : ಭೂತದಂತೆ ತಾಗುವ 
ಶಸ್ತ್ರಕೆ ಸಿಕ್ಕದೆ ಬಯಲಾಗಿ ತಾಗಿ ಗರ್ಜಿಪ ಸಿಂಗದಂತೆ . . . ಹದಿನಾಜುಸಹಸ್ರವಿದ್ಮವನು 
ತುದಿಮೊದಲಿಂದೆ ವಿಸ್ತರಿಸಿದ ಕೌಟಿಲ್ಕನಿಧಿ ಶಂಬರಾಸುರಖಳನು (ಮೋಹತ. ೧೧-೬೮); 
ನಿನಗೊಂದು ಚಿಂತೆ ಎಡೆಗೊಂಡ ವೇಳೆಯೊಳೆನ್ನ ನೆನೆವುದೆಂದು ನುಡಿದಳು 
ಬಯಲಾದಳೊಡನೆ (ರಟ. ೭-೬೨). ೬. ಸೌಯು ; ಮರಣಹೊಂದು : ಕಿನ್ನರೇಶ್ವರ 
ಗೊಮ್ಮಿದೇವಾ. .. ನೀನಿಂದು ಬಯಲಾದ (ಬಸಪು ೩೬-೨); ಇಷ್ಟು ದಿನಗಳಾದರೂ ಏಕೆ 
ಬದುಕಿ ಇರಬೇಕು? ಹೆಂಡತಿ ಮಗುಗಳಂತೆ ಬಯಲಾಗಬಹುದಿತ್ತಲ್ಲ? (ಫಲಸಂ. ೩೯). 
ಬಯಲಿಗಿಕ್ಕು ಎ ಗುಟ್ಟನ್ನು ರಟ್ಟುಮಾಡು ; ರಹಸ್ಕವನ್ನು ಪ್ರಕಟಗೊಳಿಸು : 
ಆಯ್ಕ ಭಕ್ತಂ ನೋಡ ಬಯಲಿಗಿಕ್ಕಿದನಿದಂ ಎಂತುಸುರದಿರ್ಪೆನಿನ್ನೆಂತು ಪೇಳುವೆನಿದಂ 
(ತಿರುರ. ದೇ. ೨೦-೬). ಬಯಲಿಗೆ ಬರು = ಬೆಳಕಿಗೆ ಬರು ; ಪ್ರಕಟವಾಗು : ಪ್ರಾಧ್ಮಾಪಕ 
ಟಿ. ಬರೊ... ೧೯೫೭ ಮತ್ತು ೧೯೫೮ ರ ಅವಧಿಯಲ್ಲಿ ನಡಸಿದ ಸಂಶೋಧನೆಯ 
ಫಲವಾಗಿ ಪೆಂಗುಭಾಷೆ ಬಯಲಿಗೆ ಬಂದಿತು (ದ್ರಾಎವಿ. ೧೭೨). ಬಯಲಿಗೆಳೆ ಎ 
ಬಯಲಿಗಿಕ್ಕು : ಶಕುಂತಲೆ . . . ದುಷ್ಕಂತನ ಮಿಥ್ಕಾಚಾರವನ್ನು ಬಯಲಿಗೆಳೆಯುವಳು 
(ಕಾವ್ಮಸ. ೨೪); ಈ ರಹಸ್ಕವು ಕಾರ್ಡಿನಲನಿಗೆ ಚೆನ್ನಾಗಿ ಗೊತ್ತಿದ್ದುದರಿಂದ . . . 
ಬಯಲಿಗೆಳೆಯಲು ಸಂದರ್ಭವನ್ನು ಕಾಯುತ್ತಿದ್ದನು (ಯೋಧರು. ೩೭). ಬಯಲ್ಮಾಡು, 
ಬಯಲು ಮಾಡು, ಬೈಲುಮಾಡು ಎ ೧. ಕಾಣದಂತೆ ಮಾಡು ; ಇಲ್ಲವಾಗಿಸು : 
ಹೂಡುವ ಜಗವನೊಂದೆವೆಯಾಟದೆ ಬಯಲ್ಮಾಡುವ ಮರಳಿ ಸೃಷ್ಟಿಸುವ ನೋಡುವ 
ತಾನಲ್ಲದವನಂತೆಯೊಳಹೊಜಗಾಡುವ ಚೇಷ್ಟಕನೀತ 
೨. ಬಹಿರಂಗಪಡಿಸು ; ಪ್ರಕಟಗೊಳಿಸು : ನಿರ್ಮಲೆಯಾಡಿದ ಮಾತು ಪ್ರಭಾಕರನ 
ನಡತೆಯನ್ನು ಬಯಲುಮಾಡಿಬಿಟ್ಟಿತು (ತೇಮೋಡ. ೧೧೭); ಯಡತೊರೆಯವರು 
ಎದುರುಬಿದ್ದು ತಮ್ಮ ಮನೋಭಾವವನ್ನು ಬೈಲುಮಾಡುವರು (ಕೆಲನೆ. ೩೧೧). 
೩, ಖಾಲಿಮಾಡು ; ಬರಿದುಮಾಡು : ಕತ್ತಿ ಹಿಡಿದಿರುವರ ಕೈಗಳನ್ನು ಕಡಿದು 
ಬಂಡಿಗಳಂ ಬಯಲುಮಾಡಿ .. . ಓಡಿಹೋದರು (ಮಹಾವಂ. 1 ೮೬)- 
ದೇ. ॥ ತಮಿ. ಮಲ. ವಯಲ್‌; ತುಳು. ಬಯಿಲು, ಬೈಲು; ತೆಲು. ಬಯಲು, ಬೈಲು] 
ವಯಸ (ನಾ). ವಯಸ್ಸು ; ಪ್ರಾಯ : ವಯಸಮನೀ ಶೀಲಮನೀ ವಿನಯಮನೆಯ್ದೆ 
ವಿದ್ಮೆಯಿಂ ಪುದಿದೊಡೆ ಮತ್ತೇವೇಟ್ಟುದೊ ನೀಮೆ ಜಗತ್ಪಾವನೆಯರಿರಕ್ಕ ನಿಮಗ 
ಮಗ್ಗಳರೊಳರೇ (ಆದಿಪು. 5-೫೮)) ಉದಯಂ ಮೊದಲಾಗಿ ಸುರೇಜ್ಮಂ ನಿಂದ 
ರಾಶಿವರಮೆಣಿಸಿ . . . ವಯಸಮನಟ್‌ ವಯೋನುಮಾನಕ್ರಮದಿಂ (ಜಾತತಿ. ೨೪-೬). 
(ಸಂ. ವಯಸ್‌] 


(ಮೋಹತ. ೧೩-೭೯). 


ವಯಸ 
2 


ವಯಸ್ಕ (ನಾ). 
ಗತಿ... . ಭೌಮಂ ವೈಹಾಯಸಂ ವಯಸ ಯಂತ್ರ ಕ್ಷೇತ್ರ ವಹಳಿ ಸತ್ಯಂ ದಾರಿ 
ಮೆಂಬ ಭೇದಂಗಳಿಂದಶ್ವಮನೇಅಲು ರೇಚಿಗನೃಪತಿ ತಾನೆ ಬಲ್ಲಂ (ಮದತಿ. ೧-೨೧). 
(?] 
ವಯಸ್ಕ (ನಾ).೧. ಹರೆಯದವನು ; ಸಮಾನಪ್ರಾಯದವನು : "ಸಮವಯಸ್ಕ' 
ಪರಾ. ೨. ತಾರುಣ್ಯವನ್ನು ದಾಟಿದವನು ; ಪ್ರೌಢ ; ಹಿರಿಯ : ಆ 
ಚಲನಚಿತ್ರವನ್ನು ನೋಡಲು ವಯಸ್ಕರಿಗೆ ಮಾತ್ರ ಪ್ರವೇಶವುಂಟು (ರೂಢಿ). 
ವಯಸ್ಕಮತಾಧಿಕಾರ (ಆಯಾದೇಶಕ್ಕೆ ಅನ್ವಯಿಸುವಂತೆ) 
'ಪ್ರೌಢವಯಸ್ಸಿನವರಿಗೆ ಮಾತ್ರ ದೊರೆಯುವ; ಮತವನ್ನು ಚಲಾಯಿಸುವ 
ಅಧಿಕಾರ : ಲೋಕಸಭೆಗೂ ಪ್ರತಿಯೊಂದು ರಾಜ್ಮದ ವಿಧಾನಸಭೆಗೂ ನಡೆಯಬೇಕಾದ 
ನಿರ್ವಾಚನಗಳು ವಯಸ್ಕಮತಾಧಿಕಾರದ ಆಧಾರದ ಮೇಲೆ ಇರತಕ್ಕದು 
"ಳಾಧಾನ. ೧೯೨). ವಯಸ್ಕರ ಶಿಕ್ಷಣ ಎ. ಪ್ರೌಢವಯಸ್ಸಿನವರಿಗೆ ಮಾಡಿಸುವ 
ವಿದ್ಯಾಭ್ಯಾಸ : ವಯಸ್ಕರ ಶಿಕ್ಷಣವನ್ನು . . . ಅರುಣೋದಯದಲ್ಲಿ ಆರಂಭಿಸಿದರೆ 
ಒಲಿತಲ್ಲವೆ? (ಗಾಳಿಪ. ೧೬೧). ಸೂ.) 
ವಯಸ್ಸ (ನಾ). ಪ್ರಾಯಕ್ಕೆ ಬಂದವನು ; ತರುಣ ; ಯುವಕ : “ವಯ 
ತರುಣ, ಯುವಾ 


ಸ್ಮ 
-— ೩ ಪ್ರಾಯದ ಹುಡುಗನ ಹೆಸರುಗಳು'' (ಸಿದ್ಧಾಂತಿ. ೧೭೯). 
[ಸಂ.) 

ವಯಸ್ಸೆ (ನಾ). ೧. ಪ್ರಾಯಕ್ಕೆ ಬಂದವಳು ; ತರುಣಿ. ೨. ಓರಗೆಯವಳು ; 
ಸಂಗಾತಿ. ೩. ನೆಲ್ಲಿಯ ಮರ ; ಆಮಲಕವೃಕ್ಷ : ""ತಿಷ್ಕಫಲಾ, ಆಮಲಕೀ, 
ಅಮೃತಾ, ವಯೆಸ್ನಾ - ೪ ನೆಲ್ಲೀಮರ'' (ಸಿದ್ಧಾಂತಿ. ೧೨೫). ೪. ಕಾಕೋಳಿಸೊಪ್ಪು : 
'ವಾಯಸೆಸ್ಲೀಲ್ಲಿ ಸ್ವಾದುರಸಾ, ವಯಸ್ಕಾ -- ೩ ಕಾಕೋಳಿಸೊಫ್ಪೊ'' (ಸದ್ದಾಂತಿ. ೧೪೫). 
೫. ಹೊನಗೊನೆಸೊಪ್ಪು : “ಬ್ರಾಹ್ಮಿ ಮತ್ಸ್ನುಕ್ಸೀ, ವಯಸ್ಥಾ, ಸೋಮವಲ್ಲರೀ 
೪ ಹೊನಗೊನೇಸೊಪ್ಪು'' (ಸಿದ್ಧಾಂತಿ ೧೪೪). ೬. ಆಳೆಲೆಗಿಡ. ೭. ಸಣ್ಣ ಯಾಲಕ್ಕಿ. 

[ಸಂ.ವಯಸ್ಮಾ] 


ಜಯಸ್ಯ (ನಾ). ಓರಗೆಯವನು ; ಗೆಳೆಯ : ತದೀಯ ವಯಸ್ಕನಾತನೆಗ್ಗಂ 


೬ಬಾರ್ಕೊಂಡು ದೋಷಾನ್ಹೇಷಣಮಂ ಬಾರಿಸಿ... ಬುದ್ಧಿವೇಲ್ಲೊಡಂಬಡಿಸಿದಂ 
ನ ಾಂತಿಪು. ೮-೭೯ ವ); ಕ್ಷಣಮಗಲ್ಲು ನಿಲಲಾಜದೆ ಮೆಯ್ಮಜುಗಿ ಮದೀಯ 
`:ನೆಯಸ್ಮನನಟಿಸುತ್ತುಂ . . . ಚಿಂತಿಸಿದೆ೦ (ಕಾದಂಪೂ. 6೨೪). ([ಸಂ.) 


ವಯಸ್ಕ (ನಾ). ಗೆಳತಿ ; ಸ್ನೇಹಿತೆ : ಶಶಿಪ್ರಭಾಧ್ದೇವಿಯ ವಯಸ್ಮೆ ಕನಕಪ್ರಭೆಯೆಂಬಳ್‌ 
ದು ಪೊಡೆಮಟ್ಟು ಕುಳ್ಳಿರ್ದು (ಚಂದ್ರಪು. ೫-೧೨೨ ವ); ಕಡೆಗಣ್ಣಿಂ ನೋಡಿದಳ್‌ 
`ನಯಸ್ಕೆಯ ಮೊಗಮಂ (ಪುಷ್ಪಪು. ೩-೭೩). (ಸರ. ವಯಸ್ಕಾ] 
ವಯಸ್ಸು (ನಾ). ೧. ಬಾಲ್ಕ, ಯೌವನ ಮತ್ತು ವೃದ್ಧಾಪ್ಯ - ಎಂಬ ಬದುಕಿನ 
ಮೂರು ' ಅವಸ್ಥೆಗಳು. . ೨." ಯಾವುದೇ ವ್ಯಕ್ತಿ ಅಥವಾ ಜೀವಿ ತಾನು 
ಹುಟ್ಟಿದಂದಿನಿಂದ ಕಳೆದಿರುವ ಜೀವಿತದ ಅವದಿ ,-ಕಾಲ ; ಪ್ರಾಯ : 
ಚಿಕ್ಕವಯಸ್ಸಿನಲ್ಲೇ ಬಾಳಿನ:ಕಹಿ ಸಿಹಿ ಅನುಭವಗಳನ್ನು ಕಂಡಿದ್ದೀಯೆ (ಮನೋನಂ. ಆ೧). 
೩. ಹರೆಯ ; ಯೌವನ ; ತಾರುಣ್ಯ. 
ವಯಸ್ಸಾಗು ಎ. ೧. ಪ್ರಾಯವಾಗು ನಿನಗೆಷ್ಟು ವಯಸ್ಸಾಗಿದೆ? (ರೂಢಿ). 
೨. ಮುಪ್ಪು ಬರು ; ವೃದ್ಧಾಪ್ಮವುಂಟಾಗು : ವಯಸ್ಸಾದ ಮೇಲೆ ನಿದ್ದೆ ಎಂಟು 
ತಾಸಿನಿಂದ ಆರಕ್ಕೆ, ಐದಕ್ಕೆ ಇಳಿವುದೆಂದು ಕೇಳಿದ್ದೇನೆ (ಗಾಳಿವ. ೧೭೫). ವಯಸ್ಸಿಗೆ ಬರು = 


ಪ್ರಾಪ್ತವಯಸ್ಸನ್ನು ಹೊಂದು ; ಪ್ರಾಯಕ್ಕೆ ಬರು : ರವಿವರ್ಮನು ವಯಸ್ಸಿಗೆ 
ಇಂದ ಮೇಲೆ . . . ತನ್ನ ರಾಜ್ಯವನ್ನು ಸ್ವಾಧೀನಪಡಿಸಿಕೊಂಡನು (ಕರ್ಣಾಅ. ೧೨). 


'ನಯಸ್ಸು ಮಾರು ಇ ಯೌವನವು ಕಳೆದು ಹೋಗು ; ತಾರುಣ್ಕಾವಸ್ಥೆಯನ್ನು 
ವಾಟು : ವಯಸ್ಸು ಮಾರಿದ ತರುವಾಯ ಸುಂದರಿಯರಾದ ತರುಣಿಯರನ್ನು 
ಸುಮವೆಯಾದ ಪ್ರಭಾಕರನಂಥವರು ಇಲ್ಲದ ಅನುಮಾನವನ್ನೂ ಭಯವನ್ನೂ 
ಹೆ.ಎದುವುದು ಸಹಜವೇ (ಕವಿಕ. ೩೬). (ಸಂ. ವಯಸ್‌] 

ಬೈದ್ಮ' ನೋ. 


[AS 
ಪಜ ಬ 


1ಅಶ್ಚಶಾ] ಕುದುರೆಯ ನಡೆಗಳಲ್ಲಿ ಒಂದು ಬಗೆ : ದಾರೆ 


೭೭೮೩ 


26 


4s 


ವಯಿಸಾಖ 


ವಯಿನ, ವಯನು, ವೈನ (ನಾ). ೧. ಹಾದಿ ; ಮಾರ್ಗ : ಸಂಕಲ್ಪವೆತ್ತಲತ್ತಲೆ 
ವಯಿನ! ತಡೆದರೇಂ ತಡೆದಪನೆ? (ಹೆಚ್ಚೆರ. ೧೯-೭೨). ೨. ಹಂಚಿಕೆ; ಯುಕ್ತಿ ; 
ಉಪಾಯ : «8. ೩. ಅಚ್ಚುಕಟ್ಟು ; ಒಪ್ಪ ; ಚೆನ್ನು : ಅಪರಂಜಿಯಂತೆ 
ವಯಿನವಾಗಿದ್ದ ಸಂಸಾರ (ಮಹಾಗ. ೨); ನಿನಗಾದರೂ ವಯಿನಾದ ಕಡೆ ನಿಮ್ಮಪ್ಪ 
ಗಂಡನ್ನ ತರಲಮ್ಮ ! (ಮಹಾಗ. ೩೧). ವಯನು : ೩. ಬಹಳಷ್ಟು ಮುರುಡು, 
ಒಂದೆರಡು ವಯನು (ಚಂದ್ರಮಾ. ೧-೪). ವೈನ : ೨. ಅರಸಿ ಕೇಳೇ ನಾನು ವೈನದಿ 
ತರುವೆ ನಾನವನನ್ನು ಕಾತುರಗರೆಯದಿರು ಬರುವನಕ (ಜಿನಭಾ. ೨೯-೧೩); 
ದೊಡ್ಡಕಾರ್ಯಗಳಲ್ಲಿ ಜಯ ಸಿಕ್ಕುವಂತೆ ವೈನಂಗಳನ್ನು ಮಾಡುವ ಸಾಮರ್ಥ್ಯವುಳ್ಳವನು 
(ವಾಗ್ನೇವಿ. ೮೫). ೩. ಏನು ಕಾರಣ ಗಿರಿಜೆ ಕೊಂದಳು ದಾನವನ . . . ವೈನದಿಂ 
ವಿಸ್ತರಿಸಿಯೆನ್ನಜ್ಞಾನಕಲ್ಮಷ ತಿಮಿರಕತಿಸುಜ್ಞಾನದೀಪ್ತಿಯನೊಲಿದು ಕೃಪೆಮಾಡು 
(ಅಂಬಿಕಾ. ೭-೩); ವೈನದಿಂ ಹಿಮಕರಂ ಎಂದೆನಿಸಿ ನಿಶಿಕರಂ (ಪರಶು. ೨೧-೨೫); ಈ ಕಾಫಿ 
ವೈನವಾಗಿಲ್ಲ (ಟೈಸರ್ಮೆ. ೫೮). ೪. ರೀತಿ; ಕ್ರಮ ; ಬಗೆ : ತಾನಾ ಲಂಕೆಯ 
ಶಿಖಿಗಾಹುತಿಯನಿತ್ತ ವೈನವೆಲ್ಲವ ತಿಳಿಓದನು (ಹನುಮ. ೮೮); ಇವುಗಳ ವೈನವನ್ನು 
ಆಖ್ಯಾತಪ್ರಕರಣದ ೫೪ನೇ ಸೂತ್ರದಲ್ಲಿ ವಿಸ್ತಾರವಾಗಿ ಹೇಳಿಧೇವೆ (ಜೊನುಗ. ೮೨). 
೫. ಜೋಕೆ ; ಎಚ್ಚರ : ವಾನರಾಧಿಪರೊಂದು ಬಿಲವ ಕಂಡದರೊತ್ತ ವೈನದಿಂ " 
ಸಾರ್ದಿಟ್ಟಿಸಿದರೆಲ್ಲರೊಂದಾಗಿ ಜಾವಪರಿಯಂತರೊಲಿದು 
೬. ಸಮಾಧಾನ ; ನೆಮ್ಮದಿ : ದಿವಸ್ಪತಿಮುಖ್ಕರುಂ ಪದುಳದಿಂದೆ ವಿಚಾರಿಸುತ್ತಿರೆ 
ವೈನಮಾದಪುದಾತ್ಮದೊಳ್‌ ಮುದದೆ ನೀವಿರಿಂ (ಹಾಲಾಸ್ಮ. ೧-೨-೧೮). 
ವೈನವಾಗಿ, ವೈನಾಗಿ ಎ ೧. ಅಚ್ಚುಕಟ್ಟಾಗಿ ; ಒಪ್ಪವಾಗಿ ; ಚೆನ್ನಾಗಿ : ಸ್ವರವೆತ್ತಿ 
ಅಳುತ್ತ ಬೈವ ಬಗೆಗಳನು ವೈನವಾಗಿ ಕೇಳಿದೆನು (ವಚಕಾ. ೩೫); ಮನೆಗೆಲಸ ವೈನಾಗಿ 
ನೋಡಿಕೊಂಡು ಹೋಗ್ತಾಳೆ (ಹೊಸತ್ತಿ. ೨೧೯). ೨. ಅಂದವಾಗಿ ; ಸೊಗಸಾಗಿ : ತಲೆ 
ಬಾಚಕೊಂಡ್ರೆ ನೀನು ವೈನಾಗಿ ಕಾಣ್ರೀಯ (ನನ್ನೂರು. ೨೬೧); ನಮ್ಮೂರ ಕೆಂಚನೇ 
ಅದಕ್ಕಿಂತ ವೈನಾಗಿ ಕುಣೀತಾನೆ (ಗರುದಾ. ೪೧. ೩, ಸುಖವಾಗಿ ; ನೆಮ್ಮದಿ 
ಯಾಗಿ :ನೀನೂ. .. ವೈನಾಗಿ ಮನೇಲಿ ಬೆಚ್ಚೆ ಕೂರ್ಬೇಕು , ನಾ ಇದ್ದೋರ್‌ ಬದ್ದೋರ್‌ 
ಕಾಲ್ಮಿಡಿದು ದುಡಿಬೇಕು (ಪಂಜವಂ. ೧೩). 
(ದೇ. ॥ ತಮಿ. ವಯಣಮ್‌; ತುಳು. ವಯನ, ವಯುನ; ತೆಲು. ವಯಿನ, ವೈನ] 
ವಯಿರ "ಬೇರ,' ನೋ. 
ವಯಿರಮುಡಿ, ವೈರಮುಡಿ, ವೈರ್ಮುಡಿ (ನಾ).೧. ವಜ್ರಗಳನ್ನು ಹುದುಗಿಸಿರುವ 
ಕಿರೀಟಿ : ಬ್ರಹ್ಮೋತ್ಸವಕಾಲದಲ್ಲಿ ವಯಿರಮುಡಿಯಂ ಧರಿಸಿ ತೆಗೆದ ನಂತರ... 
ಶ್ರೀರಂಗಪಟ್ಟಣದ ಬೊಕ್ಕಸಕ್ಕೆ ತರುವಂತೆಯೂ.. . . ನಿಬಂಧನೆ ಮಾಡಿ (ಮಹಾವಂ. 1೪೧); 
ನಮ್ಮ ಕೀರ್ತಿಯ ವಯಿರಮುಡಿಹರಳು ಕಳೆದಿಹುದು (ಅಮತಂ. ೩೭-೧೨). ೨. (ಆಲಂ) 
ಶ್ರೇಷ್ಠ ವ್ಯಕ್ತಿ : ಕಾಯಿ, ತಾಯಿ. . . ಹೊನ್ನುನಡೆಯ, ಹೊನ್ನುನುಡಿಯ, ಕನ್ನಡಿಗರ 
ವಯಿರಮುಡಿಯ, ಒಡೆಯ ಕೃಷ್ಣನ ವೈರಮುಡಿ: 
೧. ಗರುಡಾರೋಹಣವಂಗೈದುಚೆ ರಂಜಿಪ ವೈರಮುಡಿಯ ಧರಿಸಿದ ಚಲುವಾ ನರಹರಿ 
ನಾರಾಯಣ ನೀಂ ವರವ ಕರುಣಿಸಿ ಶರಣಾಗತನ ಪೊರೆ ದೊರೆಯೇ (ಮೈಸೂಮೆ. ೨-೬೬); 
ಆ ನವರತ್ನರಂಜಿತಕಿರೀಟ . . . ಅತೀವಕಾಂತಿಯಿಂ ಭಾನುವಿನಂತೆ ವೈರಮುಡಿಯೆಂಬ 
ಶುಭಾಖ್ಮಮನಾಂತು ರಂಜಿಕುಂ (ಚಿಕ್ಕದೇ ೭೫). ೩. ಮೇಲುಕೋಟೆಯ 
ಶ್ರೀರಂಗನಾಥನಿಗೆ ವಜ್ರದ ಕಿರೀಟವನ್ನು ತೊಡಿಸಿ, ನಡೆಸುವ ಒಂದು 
ಉತ್ಸವ : ಪೋರ್ಣೊೋಮಿಗೆ ನಂಜನಗೂಡಿಗೂ ವೈರಮುಡಿಗಾಗಿ ಮೇಲುಕೋಟೆಗೂ 
. ನಮ್ಮವರು ತಂಡತಂಡವಾಗಿ ಹೋಗಿಬಂದು ಪುಣ್ಕಸಂಪಾದನೆ ಮಾಡುತ್ತಿದ್ದರು 
(ಹುಟ್ಟಿಹ. ೭೪); ಮೈಸೂರು ದಸರ, ಬೆಂಗಳೂರು ಕರಗ, ಮೇಲುಕೋಟೆ ವೈರಮುಡಿ 
ಸಾಕು ಇವುಗಳಲ್ಲಿ ಯಾವುದಾದರೂ ಒಂದಕ್ಕೆ ತಲೆದೂಗುತ್ತೀರಿ (ನಾಡಿಗೇ. ೧೧೭). 
ವೈರ್ಮುಡಿ : ೩. ಚಲುವರಾಯನ ಚೆಲುವದರುಶನ . . . ವೈರ್ಮುಡಿಯಾ 
ಲಲಿತಮಾದುತ್ಸವವ ನೋಡಿದರುಳಿವುದೆ ಬಹುಪಾತಕಂಗಳು (ಅರ್ಚಾಎ. ೨೮-೨೧). 
ತಮಿ. ವಯಿರಮುಟಿ]। 


(ವೆಂಕಾರಾ. ೪-೧೭-೪೧). 


(ಹೊಂಗಳು. ೯-೧೧). 


[= 


ವಯಿಸಾಖ 'ಬೇಸಗೆ' ನೋ. 


ವಯೋಗುಣ 


ವಯೋಗುಣ (ನಾ). ವಯಸ್ಸಿಗೆ ಅನುಗುಣವಾದ ದೈಹಿಕ ಹಾಗೂ ಮಾನಸಿಕ 


ಪ್ರವೃತ್ತಿ ,-ವರ್ತನೆ ; ವಯೋಧರ್ಮ : ನೀತಿನಿಯಮಗಳು ವಯೋಗುಣಕ್ಕೆ 


ತಕ್ಕವೂ ಆಗಿರಬೇಕು (ಶಿಕ್ಷದ. ೩೨೨). [ಸಂ.] 

ವಯೋಧರ್ಮ (ನಾ). ಇ ವಯೋಗುಣ : ಚಿಕಿತ್ಸೆಯಂ ಮಾಡುವಲ್ಲಿ ದೇಶಕಾಲ, 
ವಯೋಧರ್ಮ, ಅಗ್ನಿ ಬಲಾಬಲಗಳನ್ನು ನೋಡಿಕೊಂಡು ಚಿಕಿತ್ಸೆಯಂ ನಡೆಯಿಸುವುದು 
(ಸಕವ್ಮೆ ೨೪೦); ವಯೋಧರ್ಮಕ್ಕೆ ತಕ್ಕಂತೆ ಹೆಣ್ಣಿನ ಹಂಬಲ ಸಹಜವಾಗಿ ಬಂದಿರಬೇಕು 
(ಹೊಸಕ್ಸಿ. ೧೭). 1ಸಂ.) ನ 

ವಯೋಧಿಕ (ನಾ).'೧. ವಯಸ್ಸಿನಿಂದ ಹಿರಿಯನಾದ ವ್ಯಕ್ತಿ ; ವಯೋವೃದ್ಧ : 
ಉಭಯಕುಲಸಹಾಯತ್ವಮಿತರೇತರೋಪಕಾರದಿಂ ಸಂಗತದೊಳಾದುದುಮನಲ್ಲಿಯ 
ವಯೋಧಿಕರೀಗಳುಮಾಗಳುಮಟ್‌ವರ್‌ (ಶಾಂತಿವು. ೨-೭೭ ವ). ೨. ಪಕ್ಷಿಗಳಲ್ಲಿ 
ಶ್ರೇಷ್ಠವಾದುದು. ೧ , ೨: ವಯೋಧಿಕನಾಗಿ ತಾರ್ಕ್ಸ್ಮನಲ್ತು . . . ಎನೆ ವೃದ್ಧನಿದೇಂ 
ವಿರುದ್ಧನೋ (ವುಷ್ಟಪು. ೧೩-೩೫). [ಸಂ.] 

ವಯೋನುರೂಪ (ನಾ). ವಯಸ್ಸಿಗೆ ತಕ್ಕುದು ; ವಯಸ್ಸಿಗೆ ಅನುಗುಣವಾದುದು : 
ದೇವಿಯರುಂ . . . ವಯೋನುರೂಪದಿಂ ಕುಮಾರಂಗನುಷ್ಠಿಸುತ್ತಿರ್ಪನ್ನೆಗಂ 
(ಟಾವುಂಪು ೩೪). [ಸಂ.] 

ವಯೋವೃದ್ಧ (ನಾ). ವಯಸ್ಸಿನಿಂದ ಹಿರಿಯನಾದವನು ; ಮುದುಕ : 
ವಯೋವೃದ್ಧನುಂ ಬುದ್ಧಿವೃದ್ಧನುಂ ಪ್ರಸಿದ್ಧನುಮಪ್ಪ ಮಹತ್ತರನ ಕೈಯೊಳ್‌ 
ಸನ್ಮಾನದಾನಪುರಸ್ಸರಮಾಗೆ ಕೊಟ್ಟು . . . ಪೋಗಲ್ವೇಟ್ವದು೦ (ಆದಿಪು ೧೪-೪೩ ವ); 
ಜ್ಞಾನವೃದ್ಧಂ ತಪೋವೃದ್ಧಂ ವಯೋವೃದ್ಧನೀ ನರೇಶ್ವರಂ (ಜೈಮಿಭಾ. ೬೨-೧೦). (ಸಂ.] 

ವಯೋವೃದ್ಗೆ (ನಾ). ವಯಸ್ಸಾದವಳು ; ಮುದುಕಿ : ಗಾವಿಲ ವಯೋವೃದ್ಧೆಯರ 


ಸಂಭೋಗಾಂತರಂಗಳಲಿ . . . ಆಯುಷವಿಳಿದು ಹೋಗದೆ ದಿನದಿನದೊಳು 
(ಕುವ್ಮಾಉ. ೩ ೫೬). [ಸಂ. ವಯೋವೃದ್ಧಾ) 
ವಯ್ದುಂಭ (ನಾ). ಒಂದು ವಂಶ ಮತ್ತು ಆ ವಂಶಕ್ಕೆ ಸೇರಿದ 


ಒಬ್ಬಾತನ ಹೆಸರು : ಸ್ವಸ್ತಿಶ್ರೀವಯ್ದುಂಭಮಹಾರಾಜರ್‌ ಪ್ರಿತುವೀರಾಜ್ಮಂಗೆಯೆ 
(ಮೈಆರಿ. ೧೯೨೮, ೩೩-೧; ೧೦೦). ([?] 

ವಯ್ಯಾರ "“ವೈಯಾರ' ನೋ. 

ವಯ್ಯಾರಿ "ವೈಯಾರಿ' ನೋ. 

ವರ್‌, ಬರ್‌, ಬರು, (ಕ್ರಿ). ಬಂದ, ವಂದ ( ಭೂತಕೃ). ಬಂದು, ವಂದು 
(ಭೂತನ್ಮೂ). ಬಪ್ಪ, ಬರ್ಪ, ಬಹ, ಬಹುದು, ವರ್ಪ, ವಹುದು 
(ವರ್ತಕೃ). ಬಾಹ (ಭವಿಕೃ). ಬ್ಯಾ, ಬಾರ್ಕ (ವಿಧ್ಯರ್ಥ). ವಾರ, 
(ನಿಷೇಧಾರ್ಥ).೧. ಆಗಮಿಸು ; ಬಿಜಯಮಾಡು : ಸಹಮತಿ ಶ್ರೀಗ್ತಿಯರ್ವೃನ್ನು 
ಮೇಲೆ ಅಜೌದಾಯುಷ್ಯಮನೆನ್ತು ನೋಡೆನಗೆ ತಾನಿನ್ನೆನ್ಹು ಕಟ್ಟಪ್ಪಿನುಳ್‌ ತೊಆದಾರಾಧನೆ 
ನೋನ್ತು ತೀರ್ತ್ವಗಿರಿ ಮೇಲ್ಬರ್ಗ್ಗಾಲಯಕ್ಕೇಟ್‌ದಾರ್‌ (ಎಕ. ॥, ೭೬-೨; ಸು. 700); ನೆಲಕ್ಕೆ 
ವರುತ್ತಿರ್ದ ವಿಮಾನಮೆಡೆಯಿಂದಂ ಮೇಗೆ ಮಗುಟ್ದುದಂ ಕಂಡುದಟ್‌ಂ ದೇವರ್ಕಳುಂ 
ವಿದ್ಮಾಧರರ್ಕಳುಮಿಲ್ಲಿಂದಿತ್ತೀ ಕ್ಷೇತ್ರಕ್ಕೆ ವಾರರ್‌ (ವಡ್ಡಾರಾ. ೮6೬-೧೦). ಬರ್‌: 
೧. ಆಗ್ನೇಯದಿನನ್ತೆ ಬನ್ನು ಕಾಗಣಿತಟಾಕಂ ಪುನ ದಕ್ಷಿಣಸ್ಮದಿಸಿ ಬಹುಶ್ನುಹಿಯೆ , . . 
ರತಅಮ್ಬಿನ ದಿಣೆಇಂ ಪೂರ್ಬ್ಬದೆ ಕೂಡಿತ್ತು ಸೀಮಾನ್ತರ೦ (ಎಕ. 1. ೧-೨೩; 466); 
ತದಾಶ್ರಮದ ತರುಗಳ ಮೇಗಿರ್ದು ಪುಗಿಲ್‌ ಪುಗಿಲೆಂದಿತ್ತ ಬನ್ನಿಮಿರಿಮೆಂಬ ಪೊಂಬಣ್ಣದ 
ಕೋಗಿಲೆಗಳುಮಂ . . . ನೋಡಿ (ಪಂಪಭಾ. ೧-೧೧೫ ವ); ಬಾರೆಲೆ ತಂದೆ ಬಾರರಸ ಬಾ 
ಪೊರೆವಾಟ್ಚನೆ ಬಾಯೆನುತ್ತೆ . . . ಧಾಶ್ರೀರಮಣರ್‌ ಮರಲ್ದು ಕರೆಯುತ್ತಿರೆಯುಂ 
(ಕಾದಂಪೂ. ೩೬೧); ನಗುತ್ತುಂ ಬರ್ಪ ನರಿಯಂ ಪಿಂಗಳಕಂ ದೂರಾಂತರದೊಳ್‌ 
ಕಂಡಿವಂ ತಡೆದು ಬರ್ಪ ಬರವೇ ಕಾರ್ಯಸಿದ್ದಿಯಂ ಪೇಟ್ಜಪ್ಪುದೆಂದು ಬಗೆವಿನಂ 
(ಪಂಚತಂ. ೫೫-೫); ಪ್ರಭುದೇವರು . . . ಅನಿಮಿಷದೇವರು ತಮಗೆ ಗುರುವೆಂದಟ್‌ದು 
ಬಪ್ಪಲ್ಲಿ (ಶೂನ್ಮಸಂ. 1, ೧೦-೨೮); ಹೊದಜುಗಿಡಿಗಳ ಹೊಗೆಯ ಹೇರಾಳದಲಿ 
ಬಹ ದಿವ್ಮಾಯುಧಕೆ ಚಾಚಿದನು ಪಕ್ಚಸ್ಥಳವನಸುರಾರಾತಿಯಡಹಾಯ್ದು 
(ಕುವ್ಮಾಡ್ರೋ.೩-೬೦); ಆದಂಥಾದ್ದನು ದೇವತಾಸೇವೆಗೆ ನಡದು ಬಾಹ ರೀತಿ ಬಿಟ್ಟಿದೇವೆ 


೭೭೮೪ 


10 


15 


25 


35 


45 


_ ಪೋಪೆನೆಂಬನುಂ 


ವರ್‌ 


(ಎಕ. ೪11 ಶಿವಮೊ. ಆ೨-೩೧; 1683). ೨. ಚಿಗುರು ; ಕೊನರು : ಸುಂದರಿ ಜೀವಲೋಕರ್ಕ; 
ಸುಖಕ್ಕೆ ಪರಾಜ್ಮುಖಿಯರ್ಕಳಾಗಿ ನಿನ್ನೊಂದಿಗರೀ ತಪಕ್ಕೆಳಸಿದಂದು ಮನೋಜನ ಬಲ್ಲ 
ಬಲ್ಲೆ ಪೂರ್ಣೆಂದುವಿನುಜ್ನಳಿಕ್ಕೆ . . ,  ಬಂದೆಳಮಾವಿನೇಲ್ಲೆ 
ನಿರರ್ಥಕಮಾಗದಿರ್ಕುಮೆ (ಕಾದಂಉ. ೫೫೪); ಮರನೆಲ್ಲಂ ಬಂದ ಮಂದಾರಮಾವನೆ೧ 
ಮತ್ಸಮಮೆಂದು ಬೀಗಿ ಬಳೆದಂತಿರ್ಕುಂ . . . ಶ್ರೀಕಂದರಂ ಮಂದರಂ (ಅರ್ಧನೇ . ೧-೫. 
೩. ಫಲಪುಷ್ಪಗಳಿಂದ ಕೂಡಿರು ; ಹೂವು, ಹಣ್ಣುಗಳಿಂದ ತುಂಬಿ 

ಸೊಗಯಿಸಿ ಬಂದ ಮಾಮರನೆ ತಳ್ತೆಲೆವಳ್ಳಿಯೆ ಪೂತ ಜಾತಿಸಂಪಗೆಯೆ ಕುಕಿಲ್ಬ ಕೋಗಿಲ:- 
... ನೋಟ್ಟೊಡಾವ ಬೆಟ್ಟುಗಳೊಳಮಾವ ನಂದನವನಂಗಳೊಳಂ ಬನವಾಸಿದೇಶದೆ.ಬಳ್‌ 
(ಪಂಪಭಾ. ೪-೨೮); ಪಂಜರಾಂತರದ ಕನ್ನಡವಕ್ಕಿಯನೊಂದು ಬಂದ ಮಾಮರದ 
ಸಾರ್ಚು (ಕಾದಂಉ. ೫೯೪); ನನೆಯಂಬನೋಲಗದ ಸಾಲೆವೊಲಿರ್ದುವು ಬಂದ ಮಾವರ - 
(ಕಬ್ಬಕಾ ೬೧). ೪. ಪ್ರವಾಹವುಂಟಾಗು ;ನೆರೆಯುಂಟಾಗು : ಕಲ್ಲ ದೋಣಿಯನಸಒ: 
ಬಂದ ತೊೋಚೆಯೊಳ್‌ ಪೋಪೆನೆಂಬನುಂ ಕ್ರೂರನಪ್ಪಾಪ್ತನಂ ಪಿಡಿದು ಮೋಕ್ನಕ್ಕಿ 
ಕರಮೆಗ್ಗರಲ್ಲದೆ ಚತುರರಲ್ಲರ್‌ (ಧರ್ಮಾಮೃ್ಮ. ೭-೩. 
೫. (ಪರಂಪರೆಯಿಂದ) ಮುಂದುವರಿ ;ನಡೆದುಬರು ;ಸಾಗು :ವೀರಜಿನೇಂದ್ರನಿ` 
ಗಣಧರಾಗ್ರಣಿಯಿಂ ಕ್ರಮದಿಂದೆ ಬಂದ ವಿಸ್ತಾರದ ಜೈನಧರ್ಮದ ಮೊದಲ್‌ 
ಪರಮೇಶ್ವರರೆಂಬಿನಂ ಸದಾಚಾರಸಮೇತರಾದರೆಮಗೀಗೆ ಶಿವಾಸ್ಪದಮುಖ್ಯಸೌಖ್ಶಮಂ 
(ಶಾಂತಿಪು. ೧-೩); ಸೈಗೊಟ್ಟಿ ಗಂಗನಿಂ ಬಂದ ಧರ್ಮ್ಮಮಂ ಸಮುದ್ಧರಿಸಿದಂ 
(ಇಆ. 2೧/11, ೩೧೨-೨೬; 11ನೆಯ ಶತ); ಇಪ್ಪತ್ತನಾಲ್ಕುಸಂವತ್ಸರ ೨೪ ಪರ್ಯ್ಯನ್ತರವು 
ಬನ್ನನ್ತಹ ವುಣ್ಣಿಗೆಯನು ಹನ್ನೆರಡು ಪಣ್ಣುಕದವರೊಳಗೆ ಆರುಂ ಅಳಿಹಲಾಗಬು 
(ಎಕ. ೪ ಕಡೂರು. ೧೩೩-೭; 1247 7). ೬. ಸೇರು ; ಕೂಡು : ಬರೆ ಗರ್ಭಕ್ಕರಿವಸ್ತು 
ವಾಹನಚಯಂ ಕಯ್ಲೆಯ್ದೆ ವಂದತ್ತು ಪುಟ್ಟೆ ರಣೋತ್ಸಾಹದೆ ಚಕ್ರವರ್ತಿವಿಭಃ:೦ 
ಪುಟ್ಟಿತ್ತು (ಗದಾಯು. ೧-೧೨); ಸಚರಾಚರಂಗಳು ಪಸರಕ್ಕೆ ಬಾರದಂದು . . . 
ಸೌರಾಷ್ಟ್ರ ಸೋಮೇಶ್ವರಾ ಆನು ನೀನು ಇಲ್ಲದಂದು ಅಂದೇನೊ ಇಂದೇಗೆ.. 
(ಆದವ. ೧-೧); ಆ ಭೂಮಿಗೆ ಬಂದ ತೋಟ ಆರವೆ ಕಮ್ಬಿ ಮನೆ ಸಹಿತವಾಗಿ * 
ಮೂಜಟೂರ ಗ್ರಾಮಾನುಮತದಿಂದ . . . ಕೊಟ್ಟರು (ಎಇ 2೧೧/1, ೧೬೨-೬೧; 1250). 
೭. ದೊರಕು ; ಪ್ರಾಪ್ತವಾಗು ; ಲಭಿಸು : ಬರ್ಪ್ಪುದಂ ಕರೆದರ್ತ್ವಿಪ್ರಕರಕ್ಕೆ ಕೊಟ್ಟು 
ವಿಮಳಶ್ರೀಕೀರ್ತಿಯಂ ತಾಳ್ಲಿದಂ ನಿರುತಂ ಶ್ರೀ ಬುಧಚಂದ್ರದೇವಮುನಿಪಂ 
ವಾತ್ಸಲ್ಕರತ್ನಾಕರಂ (ಎಕ. ೪1, ಶಿವಮೊ. ೪-೬೭; 1122); ಎಮಗೀ ಪೆಟ್ಟಿಗೆಗಳೆಂತು ಬಕ್ಕೆಂದು 


ಬಗೆರ್ದ್ವದೆ 


. -- ಸೆಖಿಯರುನೆರೆದು ಪೆಟ್ಟಿಗೆಗಳುಮನೊಡೆದು ಚೆಲ್ಲಿದರು ಕನಕ ರತ್ನಾಭರಣಜಾಲಜ- 


(ನಂಬಿರ. ೧೫-೬೦); ಕುಮಾರನನಿಕ್ಕಿ ಬಹ ರಾಜ್ಯವನು ಸುಡುಸುಡಲೇತಕೆಂದುದು 
ನಿಖಿಳಪರಿವಾರ (ಜವ್ಮಾಜ್ರೋ ೪-೪೭). ೮. ಹುಟ್ಟು ; ಜನಿಸು : ದಾಕ್ನಾಯಣಿ ತನ್ನ 
ಬಸಿಚೊಳ್‌ ಬರ್ಪ ವರಮಂ ಬಯಸಿ ಮೇನೆ ತಪದೊಳಿರಲಿತ್ತಲ್‌ ದಾಕ್ಷಾಯಣಿ . . . 
ನಿಜಯೋಗದೊಳ್‌ ಸಂದು ಮೇನೆಯ ಘನಪುಣ್ಕೋದರದೊಳ್‌ ಪೊಕ್ಕು ಕರುಣಬಿಂ 
ಬಂದಪೆನೆಂದು ಬೆಸಸೆ (ಗಿರಿಕ ಕಢಾಗರ್ಭಂ. ೧); ಇನಿತಲ್ಲದಂದಿನ ನರಸಿಂಜ- 
ಕಲಿಯುಗದನುಜರ ಸಂಹರಿಸುವೊಡೆ ಮನುಚಾವತಾರದೆ ಬಂದರಸನ ಕಥೆ ವಿನುತವಿಜಯ: 
ಕೇಳ್ದರಿಗೆ (ಕಂನಎ. ೧-೧೮). ೯. ತೋಚು ; ತೋರು : ನಿಮ್ಮ ಚಿತ್ತಕ್ಕೆ ಬಹುದ 
ಮಾಡುವುದು (ಕುವ್ಮಾಕ. ೧-೨೯). ೧೦. ಉಂಟಾಗು ; ಒದಗು ; ಸಂಭವಿಸು : 
ಸಂಧಿಗಳುಂ ಕೆಲವೆಡೆಯೊಳ್‌ ಬಂದು ವಿರೂಪಂಗಳಾಗಿ ಸಮನಿಸಿ ಕವಿತಾಬಂಧನದೊಳಾಗೆ 
ದೋಷಾಬಂಧುಗೆ ಶಶಲಕ್ಷ್ಮದಂತೆ ಕಚೆಯಂ ತರ್ಕುಂ (ಕಎರಾ ೧-೯೮); ನೆಚೆಗೊಳೆ ಗಾಡಿ 
ನೋಟ್ಟ ಬಗೆ ಬರ್ಪದುಮಾನೆ ದ[ಲ]ಂದು ದಂತಿಯಂ ನಿಜ್‌ಸಿ ಮರಲ್ಲು 
ನೋಡುವುದುಮೆನ್ನುಮನಾ ಸತಿ ಸೋಲದತ್ತ ಮತ್ತೆಅಗಿ ಬಟಲ್ಲು ಚಜೋಲ್ಲಳಿಸಿ 
ನೋಡಿದಳ್‌ (ವಂಪಭಾ. ೪-೭೬); ಕೊಂದವನು ದುಶ್ಯಾಸನನ ಮಗ ಬಂದುದಪರಾಧವು 
ಜಯದ್ರಥಗೆ (ಕುವ್ಮಾದ್ರೋ 6-೫೯). ೧೧. ಸಾಧ್ಯವಾಗು ; ಶಕ್ಕವಾಗು : ಇಂತು 
ಬರೆಯಲ್‌ ಬ್ರಹ್ಮಂಗಮೇಂ ಬರ್ಕುಮೇ (ಆದಿಪು. ೪-೪); ನೀರಟ್ಕ್‌ ಪೆರ್ಚೆ ನಿಲಲು 
ಸೈರಿಸಲುಂ ಬಾರದಳ್ಳಿ ತನ್ನಿಂದಂ ತಾನೋರಂತೆ ಕುದಿದು ಮಲುಗುವ ಸಾರಂಗಬ 
ಪೋರಿಯಂದಮಂ ನೇತೆ ಫೋಲ್ತಂ (ಧರ್ಮಾಮೃ. ೧-೧೫೯); ಹೆಮ್ಮರನಿರ್ದೆಲ: ೬ 


ವರ್‌ 


ಆಗಿಂದಲೆತ್ತಬಹುದೇ ಬಲ್ಭಾರಮಂ (ಸೋಮೇಶ. ೭೬). ೧೩ ಹಿಡಿತಕ್ಕೆ ಸಿಕ್ಕು ,- 
ಸಿಲುಕು : ಬಳಸುವೇಜುವ ಸುಲಿವಗಲ್ವಿನ್ನಷ್ಟ ಚಾರಣದೋಷಮಲ್ಲದೆ ಪೊಟ್ಟವಟ್ಟಳೆಗೆ 
ಸಮನಾಗೆ ಗಿರಿಗೆಯ ಕೋಲ್ಮುಟ್ಟಿ ಮಿಗಲುಂ ನೆಲಲುಮಣಮಾಯದಿನ್ನೊನ್ನಳವಿಯೊಳ್‌ 
ಬರೆ  ಪೊಜಗೊಳಗೆಡದೊಳಂ ಬಲದೊಳು . . . ಚಾರಿಸುವೋಜೆಯಂ 
ರಟ್ಟಕನ್ನರ್ಪುನನ್ತಾವಂ ಬಲ್ಲಂ (ಎಕ. ॥, ೧೩೬೩-೯೨; 962). ಬರ್ದು: ೧. ನಳಿನಲೋಚನ 
ಬರುತ ಕಂಡನು ವರಸರೋವರವ (ಕುವ್ಮಾದ್ರೋ 9-೨); ಅವು ಹಣ್ಣಾದವೆಂದರೆ ಬಿಸಲಿಗೂ 
ಗಾಳಿಗೂ ಅರಳಿ ಒಳಗಿನ ಹತ್ತಿ ಹೊರಗೆ ಬರುತ್ತದೆ (ಮುಂಬಯಿ. ೪-೨೭). ೯. ನಿನ್ನ 
ಮನಸ್ಸಿಗೆ ಬಂದ ಹಾಗೆ ಮಾಡು (ರೂಢಿ). ೧೦. ಬಂದದ್ದೆಲ್ಲ ಬರಲಿ ಗೋವಿಂದನ 
ದಯ ನಮಗಿರಲಿ (ಪುರಂದ. ೨-೭೪ ಪಲ್ಲವಿ). 

ಬರುಬರು, ಬರಬರು (ದ್ವಿರುಕ್ತಿ): ಬಂದುಬಂದರುಹನ ನಿಳಯಮಂ ಮುಂದೆ 
ಕಾಣುತ್ತವೆ ಶಿವಾಲಯವೆಂದು ಮನೆಯಿಂದೆಂದುವುಂ ಹೊಅವಂಟಟ್‌ಯಳಾಗಿ (ಬಸವು 
೫೨-೨೨); ಆ ಮುನೀಂದ್ರರು ಸರಸಿಜಾಕ್ಷನ ದರುಶನಕೆ ಬರಬರಲು [ಪಾಶಾಂ. ಸಂದರುಶನಕೆ 
ಬರಲು] (ತೂರಂ. ೧-೮-೧೯); ಬರಬರಲು ತತ್ಕೋಸಲದ ರುಂಹರಿ ವಿರಾಜಿಸಿತಮಮ 
ಹರಹಿನ ಹರಿವ ಹೊಳೆಗಾಲುವೆಯ ಕೆಟ್‌ದುಂಬುಗಳ ನೀರುಗಳ (ತೊರರಾ. ೧-೯-೫). 
ಬಂತುಪ್ಪು ಎ (ಉಕ) ತಿಳ್ಳಿ ಮೊದಲಾದ ಆಟಗಳಲ್ಲಿ ಹೊಂದುವ ಸೋಲು : 
“ತಿರುಗುಪ್ಪು , ಹೊಳ್ಳುಪ್ಪು'', ""ಬಂತುಪ್ಪು'' . . . ಮುಂತಾದ ಗುಲ್ಲುಬೊಬ್ಬೆಗಳು 
ಆಟಕ್ಕೆ ಬೇರೊಂದು ರುಚಿಯನ್ನು ತಂದಿರುವವು (ಎರಾಛ. ೯೬). ಬಂದ ದಾರಿಗೆ ಸುಂಕವಿಲ್ಲ 
= (ಆಲಂ) ಉಪಯೋಗವಿಲ್ಲದಂತಾಗು ; ನಿರರ್ಥಕವಾಗು : ಹೊರಗಿನಿಂದ 
ಬಂದವರು ೧೫ ದಿನಕ್ಕಿಂತಲೂ ಹೆಚ್ಚಿಗೆ ಇರಲು ಪರವಾನಿಗೆ ಇಲ್ಲದ್ದರಿಂದ ನಾನು 
ಶಕ್ಕವಿದ್ದ ಮಟ್ಟಿಗೆ ಕೆಲವು ಸ್ಥಳಗಳನ್ನಷ್ಟೇ ನೋಡಿಕೊಂಡು ""ಬಂದ ದಾರಿಗೆ 
ಸುಂಕವಿಲ್ಲವೆಂಬಂತೆ'' ಹಾಗೇ ಹಿಂದಿರುಗಿದೆನು (ಕೈಲಾಸ. ೪೮); ಇದನ್ನು ಕೇಳಿಕೊಂಡು 
ವೈದ್ಯನು ಬಂದ ದಾರಿಗೆ ಸುಂಕವಿಲ್ಲದೆ ಹೋಗಬೇಕಾಯಿತು (ಭಜ್ಮೊಟಿ. ೧೧೩). 
ಬಂದ ದಾರಿ ಹಿಡಿ ಎ (ಆಲಂ) ೧. (ಬಂದ ಕೆಲಸವು ಪೂರೈಸದೆ) ಮರಳು ; 
ವಾಪಸ್ಸಾಗು : ಹುಡುಗಿಯರೆಲ್ಲ ಬಂದ ದಾರಿ ಹಿಡಿದು ಹಿಂದೆ ಹೋದರು 
(ಕಾಲೂ. ೧೦. ಕಥಾಸಾರ), ೨. ಸಾಯು ; ಮರಣವನ್ನು ಹೊಂದು: ಅವು ಕ್ರಮೇಣ 
ಹೊಟ್ಟೆ ಲ್ಲದೆ ನರಳಿ ಗೋತ ಹೊಡೆಯುತ್ತಿದ್ದುವು. ಈ ರೀತಿ ಐದು ಮಕ್ಕಳು ಬಂದ 
ದಾರಿ ಹಿಡಿದಿದ್ದವು (ಪುರು. ೭). ಬಂದ ಬರವು ಆಗಮಿಸಿದ ಕಾರಣ : ಬಂದ 
ಬರವಾವುದೆಲ್ಲಿಂ ಬಂದಿರ್‌ ಭವದೀಯನಾಮಮೇನ್‌ (ಶಾಂತಿಪು. ೨-೧೯). ಬರಗೊಡು, 
ಬರಗುಡು ಎ ೧. ಆಗಮಿಸಲು ಅವಕಾಶ ಮಾಡಿಕೊಡು ; ಬರಲು ಬಿಡು : 
ಮಗಳ ಗಂಡನ ಕೂಡೆ ಮಹದಾದಿ ದೈತ್ಮ ಜಗಳಕ್ಕೆ ಬರಗೊಡೆನೆನುತ ನೆಗಳಾನೆ 
ಮಿಾನ್ಗಳನೊಳಕೊಂಡು ಬಂದು ಪೇರಗಳಾದುದಬ್ಬಿ ದ್ವಾರಕೆಗೆ (ಮೋಹತ. ೩-೫). 
೨. ಉಂಟಾಗಲು ಅವಕಾಶ ಕೊಡು ; ಒದಗಲು ಆಸ್ಪದ ನೀಡು : ನಮ್ಮ ಕಡೆಗೆ 
ಜೀನಸು ಕಳುಹಿಸಬೇಡಿರೆಂದು ನಮ್ಮಿಂದ ಹೇಳಿಸಿಕೊಳ್ಳುವ ಪ್ರಸಂಗ ಮಾತ್ರ 
ಬರಗೊಡಬಾರದು (ಮುಂಬವ್ಕಾ. ೪); ದೇಶಾಧಿಪ ಕೃಷ್ಣರಾಯಂಗೆ ಖಳರಿಂದ ಮೋಸವ 
ಬರಗುಡೆನೆಂದು ಶೇಷ ಮಂಡಳಿಸಿದಂದದಿ ವಜ್ರದಾಳ್ವೆೊರಿ ಲೇಸಾದುದು (ಮೋಹತ. ೩-೮). 
ಬರತೆಗೆ, ಬರೆತೆಗೆ - ೧. ಹತ್ತಿರ ಬರುವಂತೆ ಸೆಳೆದುಕೊಳ್ಳು ,-ಎಳೆ 
ಬರತೆಗೆದುದೊ ನೃಪನ ಗುಣೋತ್ಕರಮೆನೆ ಕಟುಪಲೈ ಕಡೆಯ ಬಾಗಿಲ್ದಾಡಂಬರೆಗಂ 
ಬಂದುದು ಕಾದಂಬರಿ ಪೊಅತಾಗಖಿಳ ಕನ್ಯಕಾನಿಕುರುಂಬಂ (ಕಾದಂಉ. ೧೭೯); 
ಸುತೆಯಪ್ಪುದನಟ್‌ದು . . . ಮನದೊಳ್‌ ಲೋಕತ್ರಿತಯಮನಾಳ್ಡಂತೆ ವಣಿಕ್ಪಶಿ 
ಬರೆತೆಗೆದಪ್ಪಿಕೊಂಡು . . . ಪೇಟ್ಟುದುಂ (ಧರ್ಮಾಮೃ. ೩-೨೪೦). ಪಿ. ಪಕ್ಕಕ್ಕೆ ಸರಿಸು ; 
ಓರೆಮಾಡು : ಅಳಿಮಾಲಾಕೇಶಮಂ ಮೆಲ್ಲನೆ ಬರೆತೆಗೆದಬ್ದಾನನಾಮೋದಮಂ 
ಪೀರ್ದು ಲತಾಂಗಾಲಿಂಗಮಂ ಸಂಗಳಿಸಿ. . . ನಿಚ್ಚಂ ವನಶ್ರೀಗೊಲವಂ ಮಾಡುತ್ತುಮಿರ್ಕುಂ 
ಚತುರವಿಟನ ವೋಲ್‌ ದಕ್ಷಿಣಾಶಾಸಮಾರಂ೦ (ಜಗವ. ೯-೯೧). ಬರಪಾರ್‌, ಬರವಾರ್‌, 
ಬರವಾರು ಎ ಆಗಮನವನ್ನು ನಿರೀಕ್ಷಿಸು ; ಬರವನ್ನು ಎದುರುನೋಡು : 
ಪ್ರಿಯೆಯ ಬರಪಾರ್ವವೊಲಪ್ರಿಯಗಗನಚರೇಂದ್ರ ರುಂದ್ರಸೇನೆಯ ಬರಪಾರ್ವಯ 
ಮ್ಯೂರ್ತಿಯುಮಂ ನಯಮೂರ್ತಿಯುಮಂ ಪೋಲ್ವರನಪಾರಪೌರುಷಪರರಂ . . . 


೭೭೮೫ 


25 


ವರ್‌ 


ಕಂಡು (ಶಾಂತಿಪು ೩-೭೫); ಬರಪಾರದೆ ದೂದವಿಯರ ಹರಿಸದೆ . .. ಮನವೊಲ್ಹಾಗಳ್‌ 
ನೆರೆಯಲ್‌ ದೊರೆಕೊಳ್ತ ರತಮೆ ಸಂಕಲ್ಪರತಂ (ಕಾದಂಣ. ೩೧೮); ಪೊಟಲ್ಲಾಂ ಪೋದಪೆಂ 
ಭೋಜಭೂಭುಜನೆನ್ನಂ ಬರವಾರ್ಗುಮೆಂದು ಸರಧಂ ಬೀಟ್ಕೊಂಡು ಪೋದಂ (ಜಗವಿ. 
೫-೧೧೪); ಘನಸಮಯಕ್ಕೆ ಬರ್ಪನೆನೆ ತಾಂ ಬರವಾರುತುಮಿರ್ಪುದೆಂದು ಮೆಲ್ಲನೆ 
ಪಲವಂದದಿಂ ನಿಲಿಸಿ ಮತ್ತತಿ ಪೋಗೆ (ರಸನ. ೩-೧೫೮). ಬರಬರ ನ ಕ್ರಮವಾಗಿ ; 
ಕ್ರಮೇಣ : ಬರಬರ ಭಕ್ತಿಯರೆಯಾಯಿತ್ತು ಕಾಣಿರಣ್ಣಾ ಮೊದಲ ದಿನ ಹಣೆ ಮುಟ್ಟಿ 
ಮಜುದಿನ ಕೈಯ ಮುಟ್ಟಿ ಮೂಲ್‌ಂಬ ದಿನಕ್ಕೆ ತೂಕಡಿಕೆ ಕಾಣಿರಣ್ಣಾ (ಬಸವ. ೨೨೦); 
ಭಕ್ತನೆನಿಸುವೆನಯ್ಕಾ ಮೆಲ್ಲಮೆಲ್ಲನೆ , . . ಎಡಹುಗುಳಿಗಳ ದಾಂಟಿ ಬರಬರ 
ಲಿಂಗೈಕ್ಕನೆನಿಸುವೆನಯ್ಮಾ (ಬಸವ. ೮೯೨). ಬರಬರುತ್ತ, ಬರಬರುತ್ತೆ, ಬರುತ್ತಾ ಬರುತ್ತಾವ 
೧. ಕ್ರಮವಾಗಿ ; ಕ್ರಮೇಣ :ಅಡವೀಕುರಿಗಳು ಮನುಷ್ಯರಿಗೆ ಮೊದಲು ಹೆದರಿದಾಗ್ಕೂ 
ಬರಬರುತ್ತ ಈಲಾಗುತ್ತವೆ (ಮುಂಬಯಿ. ೩-೧೦); ಬರುತ್ತಾ ಬರುತ್ತಾ ರಾಯರ ಕುದುರೆ 
ಕತ್ತೆಯಾಯಿತು(ಗಾಡೆ). ೨. ಆಗಮಿಸುತ್ತಿರಲು ; ಬರುತ್ತಿರುವಾಗ : ಅಡವಿಯಲ್ಲಿ 
ಒಂದು ನರಿಯಾಹಾರಂಬಡೆಯದೆ ಬರಬರುತ್ತೆ ಒಂದು ಸತ್ತ ಎತ್ತಂ ಕಂಡು 
(ಪಂಚತಂ. ೧೯-೬). ಬರಮಾಡಿಕೊಳ್ಳು ಎ ಆಗಮನವನ್ನು ಬಯಸು ; ಸ್ವಾಗಶಿಸು : 
ಇಂದುಗತಿಯು ಜನಕನನ್ನು ಒಳ್ಳೇ ಆದರದಿಂದ ಬರಮಾಡಿಕೊಂಡು ತನ್ನ 
ಮನೋಗತವನ್ನು ತಿಳಿಸಿದನು (ಸಾಹಿಸ ೮೮); ಈ ಗ್ರಂಥವನ್ನು ಕನ್ನಡಿಗರೆಲ್ಲರೂ 
ಬರಮಾಡಿಕೊಂಡು . . . ಈ ಲೇಖಕನಿಗೆ ಪ್ರೋತ್ಸಾಹ ನೀಡಲೆಂದು ಆಶಿಸುತ್ತೇನೆ 
(ಸಂಶೋಧ. 20, ಅರ). ಬರಮಾಡು ಎ ಬರುವಂತೆ ಮಾಡು ; ಕರೆಸಿಕೊಳ್ಳು : 
ಮಧ್ಯೆ ಮತ್ತಾರೋ ಪ್ರವೇಶಿಸಿದುದರಿಂದ ಆತನಿಗೆ ನಾನು ಬರಮಾಡಿದ 
ಕಾರಣವನ್ನು ತಿಳಿಸಲಾಗಲಿಲ್ಲ (ರೂಢಿ). ಬರವೇಟ್‌, ಬರಂಷೇಳ್‌, ಬರಹೇಳು ವ 
ಬರಬೇಕೆಂದು ತಿಳಿಸು : ಆ ವಧೂವರರಂ ಪೋ ಬರವೇಚೆಂಬಂತಿರ್ದುದು 


'ಸುರವಾರಸ್ತ್ರೀವಿಲಾಸಪರಿಣಯನಗೃಹ೦ (ಆದಿಪು. ೮-೧೯); ಅಭಿವನಶ್ರೀಸೈಳವನೆ 


ಮಾಡಿ ಕಪಿಲಸಿದ್ಧಮಲ್ಲಿಕಾರ್ಜುನದೇವನೆ ನೆಲಸಿ ನಿಂದು ಪುಂಣ್ಯ(ಪುಣ್ಮ) ಪಾಪಂಗಳಂ 
ಬರಂಪೇಳ್ಲು [ಬೆ]ಸಂ ಪೇಳುತ್ತವಿರಲು (ಎಇ. 7008, ೧೯೪-೧೦; 1265); ತೆಗೆಸು 
ದೊದ್ದೆಯನುರವಣಿಸದಿರಿ ವಿಗಡಡಸುಭಟರು . . . ಭೀಮಾರ್ಜುನರ ಬರಹೇಳು 
(ಕುಮ್ಮಾದ್ರೋ ೧-೫೩). ಬರಸೆಳೆ, ಬರೆಸೆಳೆ ಎ ಹತ್ತಿರಕ್ಕೆ ಬರಮಾಡಿಕೊಳ್ಳು : ಇಳಿದು 
ರಥವನು ಸಂಜಯನ ಬರಸೆಳೆದು ತಕ್ಕೆಸಿದರು (ಕುವ್ಮಾಗ. ೪-೨); ಬರಸೆಳೆದಪ್ಪಿ 
ಬೈದೊಡೆ ತೊಟ್ಟ ತೊಡಿಗೆಯ ಮುಣಿದಿಟ್ಟೆ ಗಡ ದೆಸೆದೆಸೆಗೆ (ಕುರಾಸಾಂ. ೩೫-೧೦೧); 
ತರುಣಫಣಿರಮಣಿಯಂ ಬಿಡದೆ ಪಿಡಿದುರುಳೆ ಬರೆಸೆಳೆವ ಸೋಗೆಯಂತೆ ಗೋಣ್‌ 
ತೆಗೆಯೆ ಬಿಟ್ಟು ಲಂಬಿಸುವ ಸೋರ್ಮುಡಿಯೊಳಂ (ವರ್ಧಪು ೯-೬೦ ವ); ಮೃಡನು 
ಸೌಂದರನ ಬರೆಸೆಳೆದಪ್ಪಿ ಸನ್ನಿಧಿಯೊಳೆಡೆಗೊಟ್ಟು ಕುಳ್ಳಿರಿಸಿದಂ (ಸೌಂದಪು. ೬-೨೭). 
ಬರಹೋಗು, ಬರುಹೋಗು ಎ ಬಂದು ಹೋಗು ; ವಾಪಸ್ಸಾಗು : ಕುದುರೆಯ 
ಮೇಲೆ ಇಲ್ಲವೆ ರಥಗಳೊಳಗೆ ಕೂತುಕೊಂಡು ಬರಹೋಗುವವರು (ಮುಂಬಯಿ. ೫-೩೦೦); 
ಬರುಹೋಗುವ ಪಾಂಥಸ್ಮರು ಇಳುಕೊಳ್ಳುವುದಕ್ಕಾಗಿ (ಮುಂಬಯಿ. ೪-೧೫೧). 
ಬರೆಪೀರ್‌ ಎ. ಚೆನ್ನಾಗಿ ಹೀರು ; ಅತಿಶಯವಾಗಿ ಪಾನಮಾಡು: 
ದರದಳಿತಕಮಲಕುಟ್ಮಳಪರಿಮಳವೆನಿಸಿರ್ದ ಸಹಜಮುಖಸೌರಭಮಂ ಬರೆಪೀರುತಿರ್ಪು 
ದೆಂಬಂತಿರೆ ನಾಸಿಕ ನೀಳ್ಬುವೆತ್ತುದೀ ಬಾಲಕನಾ (ಕಾದಂಪು. ೪೨೧); ತರುಣಿಯ 
ಮುಖೇಂದುಕಮಲಾಕರದೊಳ್‌ ದೃಗ್ಗೋಳಕಾಂಕ ನೀಳಾಬ್ಲಮಳಂಕರಿಸೆ 
ವಿಟರಾಹುಭೃಂಗಂ  ಬರೆ(ಪಾಠಾ. ಪರಿ।ಪೀರ್ದತ್ತಧರಚಂದ್ರಿಕಾಪರಿಮಳಮಂ 
(ಕಾವ್ಮಾವ. ೬೯೪). ಬರೆವರೆ ಎ ಆಗಮಿಸುತ್ತಿರಲು ; ಬರುತ್ತಿರಲು 

ದುರ್ಯೋಧನಂಗಂ ಭೀಮಂಗಮನುವರಂ ಪೊಣರ್ದಿರ್ದುದರಸನಂ ಬೇಗಂ ಪೋಗಿ 
ಕೆಯ್ಕೊಳ್ಳಮೆಂದು ಬರೆವರೆ ಪೆಣದಿನಿಗಳ ತಂಡಂ 
ಬಲ್ತೆಣಗಳನಟಸುತ್ತುಮಲ್ಲಿ ಬರೆವರೆ (ಗದಾಯು. ೪-೧೫); ಅಲ್ಲಿಂ ತಳರ್ದು 
ಮಧುಲಕ್ಷ್ಮೀಮಧುರತರವಿಳಾಸಮಂ ಬಗೆಗೊಂಡು ಪೊಗಳುತಂ ಬರೆವರೆ 
(ರಾಜಶೇ, ೧೦-೩೧ ವ). ಬಾಗರೆ ಎ ಬಾಯೆಂದು ಕರೆ ; ಆಮಂತ್ರಿಸು : ಬಾಲನಂ 
ಬಾಗರೆದಳೊಡನಂಬಿಕೆ (ವೆಂಕಾರಾ. ೧-೧೦-೬); ಎದ್ದವರಿಗೆ ನಡಿಗೆ ಸ್ವಾಗತವೀಯುತ್ತಿತ್ತು. 


(ಪಂಪಭಾ. ೧೨-೧೧೮ ವ); 


ವರ 


ಏಳದವರಿಗೆ ಪಂಚರಸಾಯನಗಳು ಬಾಗರೆಯುತ್ತಿದ್ದವು (ರಕ್ತಧ್ವ. ೩೩೫). 
[ದೇ. ॥8 ತಮಿ. ಮಲ. ವರು; ತುಳು. ಕೊಡ. ಬರ್‌; ತೆಲು. ವಚ್ಚು; ಕೋಲಾ. ನಾಯ್ಕಿ, 
ಗಡಬ. ವರ್‌; ಪರ್ಜಿ. ವೆರ್‌; ಮಲ್ತೊ. ಬರೆ; ತೊದ. ಫೊರ್‌) 

ವರ, (ಗು). ೧. ಬಯಸತಕ್ಕ ; ಅಪೇಕ್ಷಣೀಯವಾದ. ೨. ಶ್ರೇಷ್ಠವಾದ ; 
ಉತ್ತಮವಾದ : ಪಿರಿಯರ ಮಗಳೆಂದು ಬಿಜ್ಜೆಗಲಿತೆನೆಂದು ವರರೂಪವತಿ ತಾನೆಂದು 
೬ .. ಬಜೌದೆ ಬೆಟಿಯದನುಸರಿಸುವುದಾತ್ಮವಲ್ಲಭನ(ಹದಿಬ ೩-೩೧); ವರತಪಸ್ವಿನಿಯಾಗಿ 
. . . ಎಲೆವನೆಯೊಳಿರುತಿಹಳಂತೆ | (ಟ್ರಾಂಗ. ೭೬೨-೧೯೮೭). (ನಾ). ೩. ಬಯಕೆ ; 
ಅಪೇಕ್ಷೆ. ೪. ಶ್ರೇಷ್ಠವಾದುದು ; ಉತ್ತಮವಾದುದು. ೫. ಆರಿಸುವುದು ; 
ಆಯ್ಕೆ. ೬. ಬೇಡಿಕೊಳ್ಳುವಿಕೆ ; ಅನುಗ್ರಹಯಾಚನೆ. ೭. (ದೇವರು, 
ಗುರುಹಿರಿಯರುಗಳಿಂದ ದೊರಕುವ) ಇಷ್ಟಾರ್ಥದ ಪೂರೈಕೆ ; ಅನುಗ್ರಹ : 
ಆಳ್ವನೊಲ್ಲದ ಆಳಿನಲ್ಲಿ ಸಿರಿ ತೊಲಗಿದ ಅರಸಿನಲ್ಲಿ ವರವಿಲ್ಲದ ದೈವದಲ್ಲಿ ಫಲವೇನೊ 
(ಬಸವ. ೫೬೪); ಅರಿದ ಬೇಡಿದೆ ತನಗೆ ನೂಕದ ವರವ ವಚನಿಸಿ ಮಾಡದಿಹ ಬಾಹಿರರು 
ನಾವಲ್ಲ (ಕುವ್ಮಾದ್ರೋ ೧-೪೦); ದೇವರು ವರ ಕೊಟ್ಟರೂ ಪೂಜಾರಿ ಕೊಡ (ಗಾದೆ). 
೮. ದಾನ ; ಧರ್ಮ. ೯. ಉಡುಗೊರೆ. ೧೦. ವರದಕ್ಷಿಣೆ. ೧೧. ಮದುವೆ 
ಯಾಗುವ ಹುಡುಗ ; ಮದುಮಗ : ನೃಪಕನ್ನಿಕೆಗೆ ವರನಾರು ಲಗ್ನವದೆಂದು 
(ಕುವ್ಮಾಆ. ೧೧-೮); ವರನ ವಿಚಾರದ ಮಾತಂ ಪಿರಿಯರ್‌ ಪೇಳ್ಪಾಗಲಾವಗಂ ಕನ್ನಿಕೆಯರ್‌ 
ಗುರುಲಜ್ಞಾನತವದನೆಯರುರೆ ಸೂಚಿಪರಲ್ತೆ ತಮ್ಮ ಮನದಿಂಗಿತಮಂ(ಧ್ವನ್ಮಾಲೋ. ೨೪೪). 
೧ ೨. ಗಂಡ ; ಪತಿ : ರೇವಗವುಂಡನ ತಂಗೆ ಮೈಲಮಂ ಗೋಮಿನಿಯನ್ನಳಾಕೆಯ 
ವರಂ ಹರಿಯಂನನೆನಿಪ್ಪ ದುಗ್ಗಣಂ 
೧೩. ಕುಂಕುಮಕೇಸರಿ. [ಸಂ.] 

-ವರ್ಕ "ವರಂ' ನೋ. 

-ವರಂ, - ಬರ್ಮ,- ಬರಂ, - ವರ್ಮ (ಪ್ರ). ವರೆಗೆ, ತನಕ, ಪರ್ಯಂತ 
ಎಂಬ ಅವ್ಕಯಾರ್ಥವನ್ನು ಸಾಧಿಸುವ ಒಂದು ಸೀಮಾರ್ಥಪ್ರತ್ಮಯ : 
ಕಾವೇರಿಯಿಂದಮಾ ಗೋದಾವರಿವರಮಿರ್ದ ನಾಡದಾ ಕನ್ನಡದೊಳ್‌ ಭಾವಿಸಿದ ಜನಪದಂ 

ಮೋಹನಯಂತ್ರಮಿದಪ್ಪುದಲ್ಲದಂದಿನಿತುವರಂ 
ಮನೆಂಗ್ಲೊಳಿಸದು (ಆದಿಪು. ೪-೪೧);  ಅನ್ನೆಗಮಿನ್ನೆಗಮೆನ್ನೆಗಮೆನ್ನದೆ ಕಡೆಗುಂಟು 
ಲೋಪಮಿದಿರೊಳ್‌ ಸೀಮೋತ್ಪನ್ನಂ ವರಂ ವರೆಗಮಿರೆ (ಶಮದ. ೨೪೮). "ಅನ್ನೆವರಂ', 
"-ವರ್ಮೆ', "-ವರೆಗಂ' ಪರಾ. -ಬರೆ : ಅಲ್ಲಿಂಬರ ತೋಟವೊಳಗಾಗಿ ಪಡುವಣ 
ಮೇರೆ ಅಡ್ಡಗಟ್ಟಲಿಂ ಬರ ತೆಂಕಣ ಮೇರೆ (ಸಾಇಇ 0. ೩ ೨೭೩-೯೫; 1179); ನಾವೀಸು 
ದಿನಂಬರ ನಿನ್ನ ಈಸು ವಿವೇಕಿಯೆಂದಟ್‌ಯೆವು (ಕುರಾಸಾಂ. ೧-೪೪). -ಬರಂ : 
ಪಂಚಮಹಾಪಾತಕನೆಮ್ಮನೇಟಕಿಂಟುವರುಷಂಬರಂ ಪಗೆವರಂ ಬಗೆವಂತೆ ದಂಡಿಸಿದಂ 
(ವಡ್ಡಾರಾ, ೪-೧೯); ನರಲೋಕಂಬರಮುಣ್ಮಿ ಪೊಣ್ಮಿದ ಪಯಃಪೂರಂಗಳಿಂದಂ . . . 
ವಿಶ್ವಾವನೀಭಾಗಮುಂ ನರನಾರೀಜನಮುಂ ಪವಿತ್ರತರಮಾಯ್ತು (ಆದಿಪು ೭-೧೦೧); 
ಕನ್ನಮಯ್ಮಂಬರಮಾಗಂ ಸುಕವಿ ಬಗೆವೊಡಿನ್ನುಂ ಮುನ್ನುಂ (ಪಂಚತಂ. ೫-೮). -ವರ್ಮ : 
"ಅನ್ನೆವರ' ಪರಾ. (ದೇ. ॥ ತಮಿ. ತೆಲು. ವರ] 

-ವರಂಗೊಡು (ಕ್ರಿ). ಅನುಗ್ರಹಮಾಡು ; ವರವನ್ನು ಕೊಡು 
ಮಾತಾಡಿದಂದರ್ಧರಾಜ್ಕದ ಪೆಂಪಂ ದಯೆಗೆಯ್ದವರ್‌ ಬೆಸಸಿದಂದಾಗಳ್‌ 
ವರಂಗೊಟ್ಟವರ್‌ . . . ಭೂಪರ್‌ ಧರಾಚಕ್ರದೊಳ್‌ (ಕಾದಂಪೂ. ೫೬೯). 

(ವರ, * ಕೊಡು] 

ವರಂಡ (ನಾ). ೧. ಮನೆ ಮೊದಲಾದ ಕಟ್ಟಡಗಳ ಮುಂದುಗಡೆ ಕಂಬಗಳ 
ಮೇಲೆ ಚಾವಣಿಯನ್ನು ಕೂರಿಸಿ ಮಾಡಿರುವ ಕೈಸಾಲೆ ,- ಮೊಗಸಾಲೆ. 
“ವರಾಂಡ' ಪರಾ. ೨. ಗುಂಪು ; ಸಮೂಹ. ೩. ಮುಖದ ಮೇಲೆ ಏಳುವ 
ಗುಳ್ಳೆ ; ಮೊಡವೆ. [ಸಂ] 

ವರಂಬಡೆ (ಕ್ರಿ). (ದೇವರು, ಗುರುಹಿರಿಯರು ಮೊದಲಾದವರಿಂದ) 
ಇಷ್ಟಾರ್ಥವು ನೆರವೇರುವಂತೆ ಆಶ್ವಾಸನೆಯನ್ನು ಪಡೆ ; ವರವನ್ನು 
ಪಡೆ : ವರಂಬಡೆದ ಸಂತಸಂ ಮನದೊಳಾಗಲ್‌ . . . 


(ಹೌಇಇ. 1% - , ೨೪೯-೩೫; 1147). 


..(ಕವಿರಾ. ೧-೩೬); ಮನ್ಮಥನ 


ಗರ್ಭಮಂ ತಾಳಿ 


೭೭೮೬ 


ಜ್ರ 


2s 


40 


45 


ವರಣ 


(ಪಂಪಭಾ. ೧-೮೬); ಪದ್ಮಾವತೀದೇವಿಯಂ ಭಕ್ತಿಪೂರ್ವ್ವಕಮಾಹ್ವಾನಂಗೆಯ್ದು 
ವರಂಬಡೆದು (ಎಕ. ೪೫, ಶಿವಮೊ. ೪-೨೯; 1122). (ವರ, * ಪಡೆ] 

ವರಕ (ನಾ). ೧. ಹೊದಿಕೆ ; ಆವರಣ. ೨. ಬೇಡಿಕೆ ; ಕೋರಿಕೆ. 
೩. ಬೇಡುವವನು ; ಅರ್ಥಿ. ೪. ಮದುವೆಗಾಗಿ ಹೆಣ್ಣನ್ನು ಕೇಳುವವನು. 

[ಸಂ.] 

ವರಕರ (ನಾ). ವರವನ್ನು ಕೊಡುವ ಕೈ ; ಅನುಗ್ರಹಹಸ್ತ : ಹರಿಯ ವರಕರದನು 
ಗ್ರಹನಿರೂಪಣಂ ಗುರುಕರಾಬ್ಜದಿ೦ (ವಸ್ತವಂ. ೧-೩). [ಸಂ.] 

ವರಕವಿ (ನಾ). ಶ್ರೇಷ್ಠನಾದ ಕವಿ : ವರಕವಿಗಳ ಮುಂದೆ ನರಕವಿಗಳ ನಿದೆ 
ತೋಅಬಾರದು (ಕನಕ. ೩೩-೧). [ಸಂ.] 

ವರಕ್ಕು, ವರಖು, ವರ್ಷ (ನಾ). ಬೆಳ್ಳಿ, ಬಂಗಾರ ಮುಂತಾದ ಲೋಹಗಳ 
ಬಹುಸೂಕ್ಷ್ಮವಾದ ತಗಡು ,--ರೇಕು : ೧೦ನೇ ಲಿಯೋ ಎಂಬ ಧರ್ಮಾಧ್ಯಕ್ಷನು 
ಒಂದು ಸಮಾರಂಭಕಾಲದಲ್ಲಿ ಒಬ್ಬ ಹುಡುಗನ ಮೈತುಂಬ ಬಂಗಾರದ ವರಕು 
ಹಚ್ಚಿಸಿದನಂತೆ (ಮುಂಬಯು. ೫-೧೭೦); ಆಭರಣಗಳನ್ನು . . . ಚಿನ್ನದ ವರಕಿನ ಜತೆಗೆ ಕನ್ನಡಿ 
ಚೂರುಗಳ ಆಕಾರಗಳನ್ನು ಕತ್ತರಿಸಿ ಅಂಟಿಸಿ ಮಾಡುತ್ತಿದ್ದರು (ಯಕ್ಷಬ. ೧೫೭). ವರ : 
ವರಖು (ಭಂಗಾರ ವ ಬೆಳ್ಳಿ ವರ್ಣದ್ದು) (ಮುಂಬವ್ಕಾ. ೧೭೫). ವರ್ಯ : ಪುಡಿಗಳ ಮೇಲೆ - 
ಕಿಮ್ಮತ್ತು ಆಗತಕ್ಕ ಜೀನಸಗಳು . . . ಭಂಗಾರ ಮತ್ತು ಬೆಳ್ಳಿ ವರ್ಮಿ (ಮುಂಬವ್ಮಾ. € ೬); 
ಬಂಗಾರದ ವರ್ಯ ಹಚ್ಚಿದ ತ್ರಯೋದಶಗುಣಯುಕ್ತ ತಾಂಬೂಲವನ್ನು ಇಟ್ಟರು 
(ಮಂಜು6. ೨೧). "ರೇಕು' ಪರಾ. 

[ಆ--- ಅರ. ಹಿಂ. ವರಕ್‌; ಮರಾ. ವರಖ್‌.! ತುಳು. ವರಕ್‌, ವರಕ; ತೆಲು. ವರಕು] 
ವರಕ್ಕು (ನಾ). (?): ಸಾಣೆ ವರಕು ಮಾಟುಗಳಿಂ ಹದಗೊಳಿಸಿ (ಎವೇಕ. ೨೩೭). :7] 
ವರಖು "ವರಕು' ನೋ. 
ವರಗುಣಿ (ನಾ). “ಉತ್ತಮವಾದ ಗುಣಗಳುಳ್ಳವನು 

ಬಂಣಿಕುಂ ವರಗುಣಿ ದಂಡನಾಥಮುಖಮಂಡನನಂ ವಿಭು 
(ಕಣ, TV, ೧೩-೪೪; 1165). (ಸಂ. ವರಗುಣಿನ್‌] 
ವರಗುರು (ನಾ).೧. ಶ್ರೇಷ್ಠನಾದ ಗುರು. ೨. ಹಿರಿಯರಲ್ಲಿ ಹಿರಿಯನಾದವನು ; 


: ಜಗವಯ್ದಿ 
ನಾಗದೇವನಂ 


ಪರಮಗುರು : ವರಗುರು ವಿಶ್ವಕ್ಕೆಲ್ಲ ಗಿರಿಜಾಮನೋವಲ್ಲಭ ಪರಮಕಾ::ಣಿಕ 
(ಬಸವ. ೫೬೪). ([ಸಂ.] 
ವರಚಕ್ರಿ (ನಾ). ೧. ಶ್ರೇಷ್ಠವಾದ ಚಕ್ರಾಯುಧವುಳ್ಳವನು ; ವಿಷ್ಣು. 


೨. ಚಕ್ರವಾಕಪಕ್ಷಿಗಳನ್ನು ಒಳಗೊಂಡುದು. ೧, ೨: ಹಂಸಲೋಚನಶೆ. *ಭಿ 
ಯಂತೆ ವರಚಕ್ರಿ ವರಚಕ್ರಿಯವೊಲು ಅನಿಮಿಷಾಶ್ರಯಮೂರ್ತಿಯೆನೆ . . . ರಂಜಿಖಎ 
ಕಾಸಾರಮಂ ಸರ್ವಮಂಗಳೆ ಕಂಡಳು (ಜೈಮಿಭಾ. ೧೫-೧೨). [ಸಂ. ವರಚಕ್ರಿನ್‌] 

ವರಟ (ನಾ). ೧. ಹಂಸ. ೨. ಒಂದು ಬಗೆಯ ಹುಳು ; ಕಣಜ ; ಕಡಂದು:ಖ. 
೩. ಒಂದು ಬಗೆಯ ಧಾನ್ಯ. ೪. ಮಲ್ಲಿಗೆಹೂವು. (ಸಂ. 

ವರಟೆ (ನಾ). ೧. ಹೆಣ್ಣಂಚೆ ; ಹಂಸೆ : ರಕ್ತಪಂಕರುಹದೊಳಿರ್ಪ ಸದ್ವರಟೆಂ"ಂತೆ 
ಎ «ಎ ತತ್ಕಮಲಾಕ್ಷಿಯೊಪ್ಪಿದಳ್‌ (ಉದ್ಭಟ್ಟ ೫-೫೬). ೨. ಕಡಜೀರಗೆ ಹುಳು : 
ಕಡಂದುರು ; ಕಣಜ. (ಸಂ. ವರಟಾ] 

ವರಡ, ವರಾಡ (ನಾ). ೧. ಒಂದು ಬಗೆಯ ತೆರಿಗೆ : ವೊಸಗೆ ಅಸಂತಾಯ ಅಕರ 
ಅನ್ಮಾಯ ಕಾಣಿಕೆ ಕಡಾಯ ಬಿಟ್ಟೆ ಬಿಡಾರ ಅಸೆ ಅಪ್ಪಣೆ ವರಡ ಸರಡ ಸರ್ವ 
ಬಾಧಾಪರಿಹಾರವಾಗಿ . .. ಧರ್ಮ್ಮವನು ಮಾಡಿ (ಕಇ. ೫೯-೬೨; 1538). ವರಾಡ : 
೧. ಅಪುತ್ರಿಕವಿನಾಮವ ಮಾಡಿಕೊಂಬಲ್ಲಿ ಗ್ರಾಮವರಾಡದಲ್ಲಿ ಅರಮನೆಗೆ ಸಲ್ಲಿಸಿದ್ಳುದು 
(ಎಡ. ೫11, ಸಾಗರ. ೫೭-೯; 1562); ನೆರೆವರಿ ವರಾಡ ಕಡ . . . ಪರಿವಿಡಿಯಂ ನಿಲಿಸಿ 
ಸೀಮೆಯಂ ರಕ್ಷಿಸಿದಂ (ಕಳನ್ಸ. ೭-೨೯). ೨. ಸಾರ್ವಜನಿಕರಿಂದ ಪಡೆಯುವ 
ವಂತಿಗೆ ; ಚಂದಾ : ಮೊದಲನೆಯ ವರ್ಷ ನಾವು ಹೊರಗಿನಿಂದ ವಂತಿಗೆ ವರಾಡಗಳನ್ನು 
ಬಿಡಬೇಕಾದೀತು (ಔದಾಉ. ೧೨೪). 17.1! ತುಳು. ಒರಡ, ಒರಾಡ] 

ವರಣ (ನಾ).೧. ಸುತ್ತುವರಿಯುವುದು. ೨. ಸುತ್ತಲಿನ ಆವರಣ ,- ಗೋಡೆ. 
೩. ಕೋಟೆಯ ಪ್ರಾಕಾರ : "ಪ್ರಾಕಾರ, ವರಣ, ಸಾಲ - ೩ ಕೋಯ 


ವರಣಬೇದ ೭೭೮೭ ವರದೆ 


ಹೆಸರುಗಳು” (ಸಿದ್ಧಾಂತಿ ೯೯). ೪. ಪೂಜೆ ; ಅರ್ಚನೆ. ೫. ಪೂಜಾದ್ರಮ್ಮ ; 
ಅರ್ಚನೆಯ ಸಲಕರಣೆ : ಭಟ್ಟರೇ ಸನ್ನಿಧಾನಕ್ಕೆ ಹೋಗಿ, ಸಂಕಲ್ಪ ಯಾರ ಹೆಸರಿನಲ್ಲಿ 
ಆಗಬೇಕು ತಿಳಿದುಕೊಂಡು ವರಣ ತೆಗೆದುಕೊಂಡು ಬನ್ನಿ (ಕೃಷ್ಣಭೂ. ೭೩). 
೬. ಪೂಜಾರ್ಹನಾದ ವ್ಯಕ್ತಿ ; ಪೂಜ್ಮ : ಜನಕಂ. .. ದಾಮೋದರಂ ಪೆತ್ತ ತಾಯ್‌ 
ಏನಯಾಳಂಕೃತೆ ವೀರಕಬ್ಬೆ ವರ([ಣ೦] (ಪಾಠಾ. ನಂ] ಶ್ರೀವೀರಭಟ್ಟಾರಕಂ 
(ವರ್ಧಮು. ೧-೨೩). ೭. ಆರಿಸುವಿಕೆ ; ಆಯ್ಕೆ : ನೆರೆದಿದ್ದ ` .೫-ವೆಲ್ಲುರೂ ಕೃಷ್ಣನ 
ವರಣಕ್ಕೆ ಅಭಿಮತರಾಗಿ ಹರ್ಷದಿಂದುದ್ಧೋಷಿಸಿದರು (ಭೀಷ್ಮಲ. ೧೮೮). "ವರಿಸ್ಕು' 
ಪರಾ. ೮. ಮದುವೆಗೆ ಕನ್ಮೆಯನ್ನು ಆರಿಸುವಿಕೆ. ೯. ಬೇಡಿಕೆ ; ಯಾಚನೆ. ೧೦. 
ಒಂದು ಬಗೆಯ ಮರ. ೧೧. ಸಂಕ ; ಸೇತುವೆ. ೧೨. ಒಂಟೆ ; 
ಉಪ್ಪ, ೧೩. ಹೊಲಗದ್ದೆಗಳ ಬದು , -ಒಡ್ಡು : ವರಣವೆಂದರೆ ಗದ್ದೆಗಳ 
ತೆವರು (ಹಂದಸಾ ೪೪). “ವರಣಭೇದ' ಪರಾ. ೧೪. ಹಣದ ಭಾಗ ,-ಪಾಲು 
(2) :ಕಟ್ಟೆಯ ಸೋಮನಾಥದೇವರಿಗೆ ನಂದಾದೀವಿಗೆಗಂ ಧೂಪಕ್ಕಂ ವಡ್ಡರಾವುಳದಲೂ 
ಹೆಜ್ಜುಂಕದಲೂ ತಿಂಗಳಿಂಗೆ ಸಲ್ವ ವರಣಮಂ ಕೊಟ್ಟಿರು (ಕಇಆ. ೩೬-೪೯-೧೬; 1134). 
[ಸಂ.] 
ವರಣಭೇದ (ನಾ). ನೀರು ಬಿಡುವುದಕ್ಕಾಗಿ ಗದ್ದೆಯಲ್ಲಿ ಕಟ್ಟಿದ ಒಡ್ಡನ್ನು 
ಒಡೆಯುವುದು: ಸಂಸ್ಕಾರವೆಂಬ ಕರ್ಮವು ವರಣಭೇದದಂತೆ ಪ್ರತಿಬಂಧಕ 
ನಿವಾರಣೆಯನ್ನು ಮಾತ್ರ ಮಾಡುವುದು . . . ವರಣವೆಂದರೆ ಗದ್ದೆಗಳ ತೆವರು. ರೈತನು 
ಗದ್ದೆಗೆ ನೀರನ್ನು ಹಾಯಿಸಬೇಕಾದರೆ ತೆವರನ್ನು ಮಾತ್ರ ತೆಗೆಯುತ್ತಾನೆ. ನೀರು ತನ್ನ 
ಸ್ವಭಾವದಿಂದಲೇ ಗದ್ದೆಯನ್ನು ಹಾಯುತ್ತದೆ. ಇದೇ ವರಣಭೇದ (ಒಂದಸಾ. ೯೪). 
[ಸಂ.) 
ವರಣಮಾಲಿಕೆ (ನಾ). ಸ್ಹಯಂವರ ಸಮಯದಲ್ಲಿ ವರಿಸಿದುದರ ಸಂಕೇತವಾಗಿ 
ವಧುವು ವರನ ಕೊರಳಿಗೆ ಹಾಕುವ ಹಾರ : ಸಂಯುಕ್ತೆ ಸ್ವಯಂವರೋಚಿತವಾದ 
ವಸ್ತಾಭರಣಗಳಿಂದ ಅಲಂಕೃತೆಯಾಗಿ ವರಣಮಾಲಿಕೆಯನ್ನು ಕೈಯಲ್ಲಿ ಹಿಡಿದು 
ಧಾತ್ರೀಸಮೇತಳಾಗಿ ಸಭಾಮಂಟಪಕ್ಕೆ ಬಂದು ನಿಂತಳು (ಅರ್ಯಕೀ ೪). 
(ಸಂ. ವರಣಮೂಲಿಕಾ] 
ವರಣಮಾಲೆ (ನಾ). ಎ ವರಣಮಾಲಿಕೆ : ಭಕ್ತಿಶುಕ್ತಿಯಲಿ ಮುತ್ತುಗಳ ರಚಿಸಿ 
ಕೋದಿಹೆ ವರಣಮಾಲೆಯಂ (ಚಿತ್ರಾಂಗ. ೩೭- ೧೦೧೪). (ಸಂ. ವರಣಮಾಲಾ। 
ವರತ್ರೆ (ನಾ).೧. ಚರ್ಮದ ಪಟ್ಟೆ :ರಥಶಕಟಾದಿಗಳಂ ಲೋಹರಜ್ಜು ವರತ್ರಾದಿಗಳಿಂ 
ತೆಗೆದು ಕಟ್ಟುವುದು ಅಲಾಪನಬಂಧಂ (ತತ್ತೃಪ್ರ ೨೪೩). ೨. ಆನೆ ಅಥವಾ ಕುದುರೆಯ 
ತಂಗುಪಟ್ಟಿ : ಒಗೆದಂಭೋದಗಜಕ್ಕಮರ್ತ,ಶತಿ ಬೀಸುತ್ತಿರ್ಪ ಮುಕ್ತಾವರತ್ರೆಗಳೋ 
. ೬ ಪೇಟೆನೆ ಮಿಂಚುಗಳ್ಳಿಳಿರ್ದುದು (ಶಾಂತೀಶ್ವ. ೧೨-೪೨). ಸಂ. ವರತ್ರಾ] 
ವರದ (ಗು). ೧. ಅನುಗ್ರಹವನ್ನು ದಯಪಾಲಿಸುವ ; ಇಷ್ಟಾರ್ಥವನ್ನು 
ಪೂರೈಸುವ. (ನಾ). ೨. ಅನುಗ್ರಹಿಸುವಂತಹುದು ; ವರವನ್ನು ನೀಡು 
ವಂತಹುದು : ವರದಂ ಪದ್ಮಾಂಕಿತಂ ತೋಳೆರಡು ನಿಶಿತನಜ್ರಪ್ರಭಾಭಾಸುರಂ 
ತೋಳೆರಡು (ಆದಿಪು ೧-೬. ೩. ಬೇಡಿದುದನ್ನು ಕೊಡುವವನು ; ವರವನ್ನು 
ಅನುಗ್ರಹಿಸುವವನು : ಪರಮೇಶ್ವರ ಉಮಾವರ ಹರಿಣಧರಧರ ವರದನಾಗು 
(ಒಸಪು. ೫೩-೪೬); ವರದನಾದೈೆ ಶಂಭು ಕರುಣಾಕರ ಹಸಾದವು (ಕುವ್ಮಾಅ. ೨೨-೪೫). 
[ಸಂ.] 
ವರದಕ್ಷಿಣೆ (ನಾ).೧. ಮದುವೆಯಲ್ಲಿ ಕನ್ಮಾಪಿತನು ವರನಿಗೆ ಗೌರವಯುತವಾಗಿ 
ಕೊಡುವ ಧನ. ೨. ಹೆಣ್ಣನ್ನು ತಂದುಕೊಳ್ಳಲು ವರನ ಕಡೆಯವರು 
ನಿಗದಿಪಡಿಸುವ ಹಣ, ಒಡವೆ, ವಸ್ತು ಮುಂತಾದುವು: ಶ್ರೀಮಂತರ ಮಗ, 
ಬೇಕಾದಷ್ಟು ವರದಕ್ಷಿಣೆ ಕೊಟ್ಟು ಹೆಣ್ಣು ಕೊಡುತ್ತಾರೆ (ತೇಮೋಡ. ೯೯); ನಾನು ವರ 
ದಕ್ಷಿಣೆಗೆ ನನ್ನ ಮಗನನ್ನು ಮಾರಿಕೊಳ್ಳುವವನಲ್ಲ (ಸ್ಕೃತಿಟ. ೨೦). 
(ಸಂ. ವರದಕ್ಷಿಣಾ। 
ವರದಹಸ್ತ (ನಾ). ಅನುಗ್ರಹವನ್ನು ನೀಡುವ ಕೈ: ದೇವಿಯ ವರದಹಸ್ತದಲ್ಲಿದ್ದ 
ಈ ಪುಷ್ಪವು ತಾವಾಗಿ ಶೇಷೆಯ ತಟ್ಟೆಗೆ ಉರುಳಿತು (ಶಾಂತಲಾ. ೨೫). [೦.1 


ವರದಾನ (ನಾ). ೧. ಬೇಡಿದುದನ್ನು ನೀಡುವಿಕೆ ; ಅನುಗ್ರಹ : ಗೌತಮನ 
ವರದಾನವು ಉದಂಕನಿಗೆ ದೊರೆಯಲಿಲ್ಲ(ಮಣಿಸ. ೬೩). ೨. ಉತ್ತಮವಾದ ದಾನಗುಣ. 
೩. ಉತೃಷ್ಟವಾದ ಮದೋದಕ. ೧, ೨, ೩ : ವರದಾನಂ ನತಭದ್ರಲಕ್ಷಣಪದಂ 
... ದೇವ ಗಣಪಂ ರಕ್ಷಿಕ್ಕೆ (ಜಗವಿ. ೧-೫). [ಸಂ.] 
5| ವರದಾನಿ (ನಾ). ಅತಿಶಯವಾದ ದಾನಗುಣವುಳ್ಳ ದೇವತೆ ಅಥವಾ ವ್ಯಕ್ತಿ : 
ಭಕ್ತರಿಗೆ ಬೇಡಿದ್ದ ಕುಡುವ ವರದಾನಿ ನೀ ನೋಡಯ್ಮ (ಸಮಾವ. ೧೨-೪೫); ಸೂನು 
ಬದುಕಿದಡಿಂದು ನಿನ್ನಂ ಮೊಮುವೆವೆ ಗುಡ್ತವ್ರೆ ತಾಯ್ದರದಾನಿ ಎನ್ನದೆ 
(ಬಸಪು. ೪೮-೧೯). (ಸಂ. ವರದಾನಿನ್‌] 
ವರದಿ (ನಾ). ೧. ಸುದ್ದಿ ; ವರ್ತಮಾನ ; ಸಮಾಚಾರ. ೨. ನಡೆದ ಸಂಗತಿ, 
0| ನೆರವೇರಿಸಿದ ಕಾರ್ಯಕ್ರಮ ಅಥವಾ ನಡೆಸಿದ ತನಿಖೆ ಮುಂತಾದ ವಿವರಗಳ . 
(ಲಿಖಿತ) ನಿರೂಪಣೆ ,-ಹೇಳಿಕೆ ; ರಿಪೋರ್ಟು : ಪೋಲೀಸಥಾಣೆಗೂ ವರದಿ 
ಕೊಡಲಾಯಿತು (ಶ್ಶಾಮತಾ. ೧೫); ಬೌಹ್ಮಪರೀಕ್ಷೆಯ ವರದಿ . . . ಇಪ್ಪತ್ತೇಳು 
ಪ್ಮಾರಾಗಳನ್ನೊಳಗೊಂಡಿತ್ತು (ವುನರಿ. ಆರ). 
ವರದಿಮಾಡು ಇ ವಿಚಾರವನ್ನು ತಿಳಿಸು ; ಸುದ್ದಿಯನ್ನು ಕೊಡು : ಯುಧಿಷ್ಠಿರನು 
5) ಕಳುಹಿಸಿದ್ದ ಬೇಡನು . . . ದುರ್ಯೋಧನನ ಆಡಳಿತಕ್ರಮವನ್ನು ಅವನಿಗೆ ವರದಿ 
ಮಾಡುವ ಸನ್ನಿವೇಶದಿಂದ ಕಾವ್ಮವನ್ನು ಪ್ರಾರಂಭಿಸಿದ್ದಾನೆ (ಭಾರದ. ೪೫೨); 
ಪೋಲೀಸರಿಗೆ ವರದಿ ಮಾಡಿದೆವು (ನಡೆದಾ. 1, ೯೦೪). 
ಕ [ಆ-- ಮರಾ. ವರದೀ, ವರ್ದಿ। 
ವರದಿಕಾರ "ವರದಿಗಾರ' ನೋ. 
ಐ| ವರದಿಗಾರ, ವರದಿಕಾರ (ನಾ).೧. ಸುದ್ದಿ, ಶೋಧನೆ ಮೊದಲಾದ ವಿಷಯಗಳ 
ವಿವರಣೆಯನ್ನು ಬರೆದು ತಿಳಿಸುವವನು : ಬ್ರಿಟಿಷರ ಆಡಳಿತದಲ್ಲಿ ಸರ್ಕಾರಿ 
ವರದಿಗಾರರ ತಪ್ಪುವರದಿಗಳಿಂದಲೆ ಅನೇಕ ಹಿಂದೀಯರು ಶಿಕ್ಷೆಗೆ ಗುರಿಯಾಗಿದ್ದರು 
(ಸ್ಮಾವೀರ. ಆಂ). ೨. ವರ್ತಮಾನ ಪತ್ರಿಕೆ, ದೂರದರ್ಶನ ಮೊದಲಾದುವುಗಳಿಗೆ 
ಸುದ್ದಿಯನ್ನು ಸಂಗ್ರಹಿಸುವವನು ; ಬಾತಮಾದಾರ : ನನ್ನ ಸ್ನೇಹಿತ ಒಂದು 
25| ದಿನಪತ್ರಿಕೆಯ ವರದಿಗಾರನಾಗಿದ್ದಾನೆ (ರೂಢಿ). ವರದಿಕಾರ: ೧. ಕವಿಚರಿತೆಕಾರರೂ 
« ಪುರಾತತ್ವಇಲಾಖೆಯ ವರದಿಕಾರರೂ ಮಂಗರಸನಿಗೂ ನಂಜುಂಡನಿಗೂ ಇರುವ 
ಬಾಂಧವ್ಯವನ್ನು ಕುರಿತು ಪ್ರಸ್ತಾಪಿಸಿರುವುದರಿಂದ . . . ವಿವರಗಳನ್ನು ಮೊದಲು 
ಇಲ್ಲಿ ಸಂಗ್ರಹಿಸಬಹುದು (ಕುಮಾಸಾಂ. ೧೭). 
[ವರದಿ 4 - ಗಾರ (ಆ -ಕಾಅ)) 
೫| ವರದಿಗಾರ್ತಿ (ನಾ). ವರ್ತಮಾನಪತ್ರಿಕೆ, - ದೂರದರ್ಶನ ಮೊದಲಾದುವು 
ಗಳಿಗಾಗಿ ಸುದ್ದಿಯನ್ನು ಸಂಗ್ರಹಿಸುವವಳು : ನನ್ನ ಸ್ನೇಹಿತೆ ಬೆಂಗಳೂರು 
ದೂರದರ್ಶನದ ವರದಿಗಾರ್ತಿಯಾಗಿ ಕೆಲಸಮಾಡುತ್ತಿದ್ದಾಳೆ (ರೂಢಿ). 
[ವರದಿಗಾರ 4 - ತ್ಮಿ (ಆ ಇ ಇತ್ತಿ) 
ವರದಿಗೊಡು (ಕ್ರಿ). ಸುದ್ದಿಯನ್ನು ತಲುಪಿಸು; ಬಾತಮಿಕೊಡು: ಬೇಹಿನ 
3 | ಚಾವಡಿಗೆ ಹೋಗಿ ನೀವು ವರದಿಗೊಟ್ಟುದಾಯ್ತೇನು? (ಬೆಟ್ಟಅ. ೫೧-೧೫). 
[ವರದಿ 4 ಕೊಡು ] 
ವರದಿಸು (ಕ್ರಿ). ವಿಷಯವನ್ನು ತಲುಪಿಸು ,-ನಿರೂಪಿಸು : ಅವಳ ಜಡೆಯಲ್ಲಿ 
ಆರೆಬಿರಿದ ಗುಲಾಬಿಹೂ ಎಲೆಸಹಿತ ಇತ್ತೋ ಇಲ್ಲವೋ ಎಂಬುದನ್ನು ಸವಿವರ 
ವಾಗಿ ವರದಿಸುತ್ತಾರೆ (ರೂಪಸಂ. ೩೯). [ವರದಿ 4 - ಇಸ್ಬು] 
40| ವರದೆ(ನಾ). ೧. ವರವನ್ನು ಕೊಡುವವಳು ; ಅನುಗ್ರಹವನ್ನು ನೀಡುವವಳು : 
ಸರಸ್ವತೀದೇವಿ ವರದೆಯಕ್ಕೆಮಗೆಂದುಂ (ಕಾವ್ಮಾಮ ೨); ಆಜನ ಪಟ್ಟದ ರಾಣಿ ವರದೆ 


ಕಲ್ಮಾಣಿ . . . ಅಮಲಸುಮತಿಯಂ ತಾಯೆನಗೆ ತಾಯೆ (ಜೈಮಿಭಾ. ೧-೪). 
೨. ಕನ್ನಡನಾಡಿನ ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟುವ ಒಂದು ನದಿಯ 
ಹೆಸರು : ಪ್ರಸಿದ್ಧವರದಾ ಪುಣ್ಮಾಂಬು . . . ಯಮುನಾನೀಳೋರ್ಮಿನೀರಂ 


46| ಭುಜೋತ್ತುಂಗಂಗೀಗರಿಗಂಗೆ ಮಂಗಳ ಮಹಾಶ್ರೀಯಂ ಜಯಶ್ರೀಯುಮಂ 
(ಪಂಪಭಾ. ೧೪-೩೧). (೫೦. ವರದಾ] 


ವರನಾಳಿ 


ವರನಾಳಿ (ನಾ). ಒಂದು ಬಗೆಯ ವಿದ್ಯೆ. : ಭಾರಣೆ ವರನಾಳಿ ಕಡಲೋಟ 
ಮುಂತಾದ ಚಾರುಕೌಶಲ್ಕವಿದ್ಕೆಗಳ ಧಾರುಣಿ ಪೊಗಳೆ ಪೇಳ್ತೇಲಾಚಾರ್ಯರ 
ಚಾರುಚರಣ ಶರಣೆನಗೆ (ನಾಗಕು. ೧-೧೨). (ಗೆ 

ವರಪೂಜೆ (ನಾ). ಮದುವೆಯ ಸಮಯದಲ್ಲಿ ಕನ್ಮೆಯ ತಾಯಿತಂದೆಯರು 
ವಿಧ್ಯುಕ್ತವಾಗಿ ವರನಿಗೆ ಮಾಡುವ ಪೂಜೆ ,--ಆದರ ಸತ್ಕಾರ ಮತ್ತು ಆಗಿನ 
ಸಮಾರಂಭ : ಮುಂದೆ ಕಾಶಿಯಾತ್ರೆ ಹೊರಟುಬಿಟ್ಟಿದ್ದ ಶ್ರೀನಿವಾಸನನ್ನು ಕರೆದು 
ಅವನ ಅತ್ತೆಮಾವಂದಿರು ವರಪೂಜೆ ಮಾಡಿ ಹಿಂದಕ್ಕೆ ಎಳೆದುಕೊಂಡು ಬಂದರು 


(ಅವತಂ. ೧೬). ಸಂ. ವರಪೂಜಾ। 

ವರಪ್ರದಾನ (ನಾ). ವರವನ್ನು ಅನುಗ್ರಹಿಸುವಿಕೆ ; ವರದಾನ : ಆತನಿಗೆ 
ಕಾಮರೂಪ, ಕಾಮಸಂಚಾರ, ವರಪ್ರದಾನ . . . ಬಿಟ್ಟು ಉಳಿದ ದೇವಧರ್ಮಗಳೆಲ್ಲ 
ಬರುವುವು (ಮಹಾಣ. ೧೧೪). ([ಸಂ.1 


ವರಪ್ರಸಾದ (ನಾ). ದೇವರು ಅಥವಾ ಗುರುಜನರಿಂದ ದೊರಕುವ 
ಅನುಗ್ರಹ , -ಇಷ್ಟಾರ್ಥಸಿದ್ದಿ : ಪೊರ್ದಲೊಡಂ ವಿನೇಯಜನಸಂಘಾತಕ್ಕೆ 
ಮಾಣಿಕ್ಕದೇವಪದಾಂಭೋಜವರಪ್ರಸಾದಮೆ ಜಯಂ (ಆದಿಪು. ೧೬-೭); ಶ್ರೀರಾಮನ 
ದಂಡಕಾರಣ್ಯಪ್ರವಾಸವು ಬಹಿಗಳಿಗೆ ಒಂದು ವರಪ್ರಸಾದದಂತೆಯೆ ಆಯಿತು 
(ಭಾರದ. ೮೯). ([ಸಂ.) | | 

ವರಮಾನ (ನಾ). ಗಳಿಕೆ ; ಆದಾಯ ; ಉತ್ಪನ್ನ : ಅವನ ಮಾಸಿಕವರಮಾನ 
ಇನ್ನೂರು ರೂಪಾಯಿಗಳಿರಬಹುದು (ಆಳ. ೩೦); ಬರುವ ವರಮಾನ ದಿನದಿನದ ವೆಚ್ಚಕ್ಕೆ 
ಸಾಲದಾದರೆ . . . ಕೂಡಿಡಲು ಸಾಧ್ಯವಿಲ್ಲ (ಹಣಪ್ರ. ೧೨). (?] 

ವರಮಾನತೆರಿಗೆ (ನಾ). ಗಳಿಸುವ ಆದಾಯದ ಮೇಲೆ ಹಾಕುವ ತೆರಿಗೆ : 
ದುಡ್ಡಿದ್ದವನು ವರಮಾನತೆರಿಗೆಯಿಂದ ಹೇಗೆ ತಪ್ಪಿಸಿಕೊಳ್ಳಬೇಕಕೆಂಬುದನ್ನು ಚಿಂತಿಸುತ್ತಾನೆ 
(ಪಂಜಪಂ. ೨೦೪). [ವರಮಾನ ತೆರಿಗೆ (ಆ ತೆಜ್‌ಗೆ)] 

ವರಮುಖಿ (ನಾ). ಅನುಗ್ರಹದ ಕಡೆಗೆ ದೃಷ್ಟಿಯುಳ್ಳ 
ಯಾಚಿಸುವವನು : ಗಂಗೆವಾಳುಕರೆಲ್ಲ ವರಮುಖಿಗಳಾಗಿ ಮೂರ್ತಿಯಳಿದು 
ಹೋದರು (ಅವಚಂ. ೩೮-೧೬೩). (ಸಂ. ವರಮುಖಿನ್‌] 

ವರಮುಖ್ಯ (ನಾ). ಸುಂದರವಾದ ಮುಖವುಳ್ಳವಳು : ಉರುಮಣಿಮಯ 
ಖಚಿತಾವತಂಸಗಳಿಂ ತರುಣಿಯ ಕರ್ಣಯುಗಳಂಗಳು ವರಮುಖಿ ಲಕ್ಷ್ಮಿಗೆ ನೀರಾಜಿಪ 
ಪಾತ್ರೆಯಿರವೆನೆ ಕಣ್ಣೆ ರಾಜಿಸಿದವು (ತ್ರಿಭುತಿ. ೨೦-೫೮). 

(ಸಂ. ವರಮುಖೀ = ಒಂದು ಬಗೆಯ ಔಷಧದ್ರವ್ಯ) 

ವರಯಿತ (ನಾ). ೧. ಕನ್ಕಾರ್ಥಿ ; ಮದುಮಗ ; ವರ. ೨. ಗಂಡ ; ಪತಿ: 

““ವರಯಿತಂ ಭರ್ತೃ ಧವಂ . . . ರಮಣನೆನೆ ಗಂಡನೆನಿಸಿಕ್ಕು'' (ಮಂಗರಾ. ೯೧-೭). 
[ಸಂ. ವರಯಿತೃ) 
ವರಯೋಗ್ಯೆ (ನಾ). ಮದುವೆಯ ವಯಸ್ಸಿಗೆ ಬಂದವಳು ; ವಿವಾಹ 


ವ್ಯಕ್ತಿ ; ವರವನ್ನು 


ಯೋಗ್ಕಳಾದವಳು : ಅಂತು ವರಯೋಗ್ಮೆಯಾದ ಪತಿಂವರೆಯನಟ್‌ದು 
ಅಪರಾಜಿತಂ . . . _ತದನುರೂಪ ವರಾನ್ವೇಷಣವ್ಮಾಪಾರಪಾರಾಯಣಕನಾಗಿ 
(ಶಾಂತಿಪು. ೪-೮೮ ವ). [ಸಂ. ವರಯೋಗ್ಯಾ?) 


ವರರತ್ನ (ನಾ). ೧. ಶ್ರೇಷ್ಠವಾದ ರತ್ನ. ೨. [ಜೈನ] ಮೋಕ್ಷವನ್ನು ಪಡೆಯಲು 
ಸಾಧನವಾದ ಸಮ್ಮಗ್ದರ್ಶನ, ಸಮ್ಮಕ್‌ಜ್ಞಾನ ಮತ್ತು ಸಮ್ಮಕ್‌ಚಾರಿತ್ರ 
ಎಂಬ ರತ್ನತ್ರಯ. ೩. [ಗಣಿತ] ಮೂರು ಎಂಬ ಸಂಖ್ಯೆಯ ಸಂಕೇತ : 
““ಹರನಯನ ವಹ್ನಿ ಪುರ ಶಿಖಿ ವರರತ್ನಂ . .. ಮಾರ್ಗತ್ರಯವದು ಮೂಜಜ ನಾಮಂ'' 
(ವೃವಹಾ. ೯-೩). [ಸಂ.) 

ವರರುಚಿ (ನಾ). ೧. ಅತಿಶಯವಾದ ಕಾಂತಿ ,-ಪ್ರಭೆ. ೨. ಶ್ರೇಷ್ಠವಾದ 
ಅಭಿರುಚಿ , -ಆಸಕ್ತಿ. ೩. ಪ್ರಸಿದ್ಧನಾದ ಒಬ್ಬ ಸಂಸ್ಕೃತ ವೈಯಾಕರಣಿಯ 
ಹೆಸರು ; 1p ಸಂಸ್ಕೃತ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಈ ಹೆಸರಿನ ಬೇರೆ 
ವ್ಯಕ್ತಿಗಳೂ ಇದ್ದಾರೆ : ವರರುಚಿಯ ಜಾಣ್ಮೆ ಗೋಪಾಲಿಕನ ಬೆಡಗು ಭಾಗುರಿಯ 
ಗೂಢತೆ ಇಂತಿವೆಲ್ಲವನು ಸಂವರಿಸಿಯಭಿನವಮಂಗನುಸುರಿದಂ (ಮಂಗರಾ. ೨-೪). [ಸಂ.] 


೭೭೮೮ 


25 


45 


ವರಸೆದಾರ 


ವರಲೆ (ನಾ). ೧. ಹೆಣ್ಣುಹಂಸ ಕೊಟ್ಟುಗ ವರಲೆ ಕೊಂಚೆ . 
ಮೊದಲಾದಖಿಳಖಗಕುಲ ಬಿದ್ದುದುರಿಯೊಳಗೆ (ಕುವ್ಮಾಆ. ೨೦-೫೩). ೨. ಕ್ಷಣಜ ; 
ಕಡಂದುರು : ಪರಶುರಾಮನ ಬಾಣ ಮುನ್ನೂಜು ಗಾವುದ ಹೋಗುವದೆಂದು 
ದೇವೇಂದ್ರ ವರಲೆಯಾಗಿ ಬಿಲ್ಲ ಹೆದೆಯ ಕಡಿಯಲು (ಭೈರಸೂ. 1, ೪೪). 

[ಸಂ. ವರಲಾ। 

ವರವರ್ಣಿನಿ (ನಾ).೧. ಅತಿಶಯವಾದ ಮೈಕಾಂತಿಯುಳ್ಳವಳು ;ಸುಂದರಳಾದ 
ಸ್ತ್ರೀ : ವರವರ್ಣಿನಿಯೆ, ಮುನಿಯೆನಾಂ ನಿನ್ನ ಕೊರಳಿನ ಸುಧೆಯ ಗರಳಕ್ಕೆ 
(ಶ್ರೀರಾಮಾ. ೨೪೬-೪೯೪). ೨. ಶ್ರೇಷ್ಠಳಾದ ಹೆಂಗುಸು.೩. ಲಕ್ಷ್ಮಿ. ೪. ದುರ್ಗೆ. 
೫. ಸರಸ್ವತಿ. ೬. ಹೆಂಗುಸು ; ಸ್ತ್ರೀ : "ಮಹಿಳೆಯಬಳೆ ರಾಮೆ ವರವರ್ಣಿನಿಯೆನಲೈ 
ಹೆಂಗೂಸೆನಿಕ್ಕು'' (ಮಂಗರಾ. ೪೯-೧). ೭. ಪ್ರಿಯಂಗುಬಳ್ಳಿ. ೮. ಅರಿಸಿನ. 
೯. ಅರಗು ; ಲಾಕ್ಷ. ೧೦. ಗೋರೋಚನ. ೧೧. ಕಟುಕರೋಹಿಣಿ. 

[ಸಂ. ವರವರ್ಣಿನೀ] 

-ವರವಿಗೆ "-ವರೆಗಂ' ನೋ. 

ವರವಿಡಿ (ಕ್ರಿ. ವರವನ್ನು ಪಡೆ ; ಅನುಗ್ರಹವನ್ನು ಹೊಂದು : ಭೂಧವ 
ಶಮಿಯನರ್ಚಿಸಿ ವರವಿಡಿದು ವಿನೋದದೆ ನಡೆತಂದನಾಗ (ಕಂನವಿ. ೨೨-೯೯). 

(ವರ, 3 ಪಿಡಿ] 

ವರವೀ (ಕ್ರಿ). ವರವನ್ನು ಕೊಡು ,- ಅನುಗ್ರಹಿಸು : ನರನಾಗಿ ಬಂದು ವರವೀವ 
ಗುರುವಿಂಗೆ ಸರಿಯಾರ ಕಾಣೆ (ಸರ್ವಜ್ಞ. ೪೯. (ವರ, 4 ಈ) 

ವರವು, ಬರ್ಕ; ಬರವು (ನಾ). ಬರುವಿಕೆ ; ಆಗಮನ : ತನಗೆ ಮೃತು 
ವರವಾನಟ್‌ದೆ ಪೆರ್ತ್ತಾಣವಂಶದೊನ್‌ ಕಾಲನಿಗೇಕಸುದೆ . . . ಸುರ ಸ ಗ 
ಗತಿಯುಳ್ನೆಲೆಕೊಣ್ಣನ್‌ (ಎಕ. 1೯೯-೧;ಸು. 700). ಬರೆ: ನರವು- ನರಂ, ನೆರಂ, ಬರಂ, 
ಎಟ್ತರಂ, ನೊಳಂ ಎಂದಟ್‌ವುದು (ಶಮದ. ೪೬ ಪ್ರಯೋ); ಪೆಣ್ಗಳಳ್ಳಿರಿಯುವೆದೆಯಿಂದ 
ಪಡೆಯಿಲರ ಬರಮಂ ಅಳ್ಳೆಯಂ ಕೊಳ್ಳಿಯಿಂದಿರಿವವೋಲ್‌ ಪೇಳಿದರ್‌ 
(ಕಾಲೂರ. ೧೫೮-೩೫೦). "ನಲ್ಬರ' ಪರಾ. ಬರವು: ಗು[ರುಜನ]ದ ಪರಕೆಯುಂ 
ಬಂಧುರಪುಣ್ಮಫಳಾನುಬಂಧಮುಂ ನೆರೆದೆನ್ನೊಳ್‌ ಪರಮಾನುಭಾವಭರಮಂ 

. ದೊರೆಕೊಂ(ಡು]ವವಿಂದು ಬರವಿನೊಳ್‌ ನಿಮ್ಮಡಿಯಾ (ಕಎರಾ. ೩-೨೦೫); ದಂಡಕನೃಪತಿ 

. ರಿಸಿಯರ್ಕಳ ಬರವಂ ಕೇಳ್ದು ಬಂದು ಬಂದಿಸಿಯಭಿನಂದನಭಟಾರರ ಪಕ್ಕದೆ 
ವಿಚಾರಿಸಿ ಧರ್ಮಮಂ ಕೇಳ್ದು ಮೆಚ್ಚಿ (ವಡ್ಡಾರಾ ೧೭೬-೮); ಸ್ತ್ರೀಯರಿಗೆ ನಿಜಪತಿಯ 
ಬರವಿನ ಪ್ರೀಯ ದೊರೆಕೊಂಬಂತೆ ಕಮಲದಳಾಯತಾಂಬಕ ಸತತ ಕದನೋತ್ಸಾಹ 
ತನಗೆಂದ (ಕುವ್ಮಾಅ. ಓರೀಇ ೪-೪೦). [ದೇ. ॥ ತಮಿ. ವರವು] 

ವರಶೆ "ವರಿಸೆ' ನೋ. 

ವರಶೆವಿನಿಯೋಗ (ನಾ). ಅಗ್ರಮರ್ಯಾದೆಯ ಒಂದು ವಿಧಿ 
ಪರಕಾಲಸ್ವಾಮಿಗಳವರಿಗೆ ಮೊದಲು ತೀರ್ಥ ತಿರುಮಾಲೆ ವರಶೆವಿನಿಯೋಗ 
ಶ್ರೀಶಟಗೋಪ ಮುಂತಾದ ಸಕಲಮರಿಯಾದೆ (ಮೈಲರಿ. ೧೯೩೮; ೧೯-೭; 1811). 

[ವರಶೆ (ಆ ವರಿಸೆ) 4 ವಿನಿಯೋಗ] 

ವರಸಾಮ್ಯ (ನಾ). ವಧೂವರರು ಪರಸ್ಪರ ಅನುರೂಪರಾಗಿರುವುದು ,- 
ಹೊಂದುವಂತಿರೆವುದು : ತನಗೂ ಅವಳಿಗೂ ವರಸಾಮ್ಮ ಸ್ವಲ್ಪವೂ 
ಸದಿಹೋಗುವುದಿಲ್ಲ (ಸೋತುಗೆ. ೩೬); ಇನ್ನೂ ಚಿಕ್ಕ ವಯಸ್ಸು ಎನ್ನುವುದನ್ನು ಬಿಟ್ಟರೆ 
ಅವರಿಬ್ಬರಿಗೂ ಚೆನ್ನಾಗಿ ವರಸಾಮ್ಮವಾಗುತ್ತಿತ್ತು (ವಂಶವೃ.೪೮೫), 1ಸಂ.] 

ವರಸೆ "ವರಿಸೆ' ನೋ 

ವರಸೆದಪ್ಪು (ಕ್ರಿ). ಕ್ರಮವು ತಪ್ಪು ; ರೀತಿಗೆಡು : ವರವೇದಾಂತಶಾಸ್ತ್ರೋತ್ಕರ 
ರಹಸ್ಕವನು ವರಸೆದಪ್ಪದೆ ಕ್ರಮದಲೆಲ್ಲವನರಸಿ ಪೇಳುವೆವು(ಗಗತಾ. ೨-೪೩) ;ವರಸೆದಪ್ಪದೆ 
ಪೂಜೆಯಂಗೈದು (ಯಚೋರ. ೧೦೦). [ವರಸೆ (ಆ ವರಿಸೆ) + ತಪ್ಪು) 

ವರಸೆದಾರ (ನಾ). ಅಂಗಸಾಧಕ ; ಪೈಲವಾನ : ವರಸೆದಾರ ಕುಸ್ತಿಗೆ ಜನರೆದುರು 
ಆಖಾಡಕ್ಕೆ ಇಳಿಯುವಾಗಲೂ ಬಟ್ಟೆಯನ್ನು ಹೊದ್ದೇ ಇರಬೇಕು (ಭೀಮಕಾ. ೩೨). 

(ವರಸೆ ( ವರಿಸೆ) 3- - ದಾರ) 


ವರಸಿದಿರುಹು 


ವರಸೆದಿರುಹು (ನಾ). ಕತ್ತಿಯನ್ನು ಚಕ್ರಾಕಾರವಾಗಿ ತಿರುಗಿಸುವುದು ,- 
ತಿರುವುವುದು : ಪ್ರಚಣ್ಣವೇಗದಿಂದ ಥಳಥಳಿಸುತ್ತಿರುವ ಆ ವರಸೆದಿರುಹಿನ 
ಮಣ್ಣಲಗಳನ್ನೊಡೆದು ಭೇದಿಸಿಬಿಡುವಾಸೆಯಿಂದ . . . ಹೋರಾಡುತ್ತಿರುವರು 
(ಬಿರುಗಂ. ೨೨-೧೭). [ವರಸೆ (ಆ ವರಿಸೆ) 4 ತಿರುಹ್ಮು ( ತಿರಿಪ್ಲು)] 

ವರಹ, ವರಹಾ (ನಾ). ೧. ಹಂದಿ; ವರಾಹ; ಸೂಕರ: ಕಾಡೆಮ್ಮೆಯ ಕೋಡು 
ವರಹ ದಂತಿಯ ದಾಡೆ . . . ಇತ್ತರೊಲಿದು (ನವಮೋ ೧೯-೬೪). ೨. ಹಿಂದೆ 
ನಮ್ಮ ದೇಶದಲ್ಲಿ ಬಳಕೆಯಲ್ಲಿದ್ದ ವರಾಹದ ಮುದ್ರೆಯನ್ನು ಹೊಂದಿದ್ದ 
ಒಂದು ನಿರ್ದಿಷ್ಟಬೆಲೆಯ ಚಿನ್ನದ ನಾಣ್ಕ; ೫ ಇದರ ಬೆಲೆಯ ಬಗೆಗೆ 
ಭಿನ್ನಾಭಿಪ್ರಾಯಗಳಿವೆ : ನಾಲ್ವತ್ತು ವರಹಂನು ಸೋಮೇಶ್ವರದೇವರ ಭಂಡಾರಕ್ಕೆ 
ಮಾಸಪಸಡಿಯಾಗಿ ಸಲಿಸುವಿರಿ (ಮೈಆರಿ. ೧೯೪೬, ೨೯-೧೮; 1530); ವರಹವೆಂದೆನಲು 
ಪಣ ಹತ್ತು (ಭಾಸ್ಕರ. ೬೬-೨); ರೊಕ್ಕ ಎರಡು ವರಹ ಕೊಟ್ಟು ಅಕ್ಕರೆಯ ಕರು ಸಾಕಿದೆ 
(ಕಎಪು ೧-೯). ೩. ವರಹದ ನಾಣ್ಮದ ತೂಕಪ್ರಮಾಣ ; ಕಾ ಇದರ ತೂಕದ 
ಬಗೆಗೆ ಭಿನ್ನಾಭಿಪ್ರಾಯಗಳಿವೆ : ಒಪ್ಪಲಿ ನಾಲ್ಕು ವರಹ ತೂಕ, ಸಕ್ಕರೆ ಐದು ವರಹ 
ತೊಕ (ವೈದ್ಮಸಾ 1, ೧೧೪ ಟೀಕು); ಶುದ್ಧಿಮಾಡಿದ ನೇಪಾಳ ೧೦ ವರಹತೂಕ ಮೆಣಸು 
ಗದ್ಮಾಣ ೧ ತೂಕ . . . ತಿಲಪ್ರಮಾಣವಂ ಕಣ್ಣಿಗೆಚ್ಚಲು ಸನ್ನಿಪಾತಂ ಗುಣಮಕ್ಕುಂ 
(ಸತವೈ. ೧೮೦). ವರಹಾ : ೧." "ವರಹಾಕಟ್ಟು' ಪರಾ. ೨. ಸದರಿ ಬರದ ವರಹಾ 
ಒಂದಕ್ಕೆ ರೂಪಾಯಿ ಮೂರರ ಪ್ರಕಾರ ರಾಜರವರು ವರ್ಷಂಪ್ರತಿಯಲಲ್ಲಿ ತಲಚೇರಿಗೆ 
ಇಪ್ಪತ್ತನಾಲ್ಕುಸಾವಿರ ರೂಪಾಯಿ ಕೊಡಬೇಕು (ರಾಜೇಂದ್ರ. ೫೪). ನ. ಒಂದು ವರಹಾ 
ತೂಕ ಬಜೆಯನ್ನು ಬಿಸಿನೀರಿನಲ್ಲಿ ಅರೆದು ಕುಡಿಸಲು ವಮನವಾಗಿ ವಾತಜ್ವರವು 
ಶಮನವಾಗುವುದು (ಸಕವ್ಮೆ ೬೨). [ಆ ಸಂ. ವರಾಹ] 

ವರಹಮುದ್ರೆ (ನಾ). ವರಾಹದ ಗುರುತುಳ್ಳ ರಾಜಚಿಹ್ನೆ,-ಲಾಂಛನ : 
ಮೆರೆವ ಪದವಿ ವರಹಮುದ್ರೆ, ಆಳು ಚಿನ್ನ, ಏನೆ ಇರಲಿ! (ಇಂಗೀತ. ೩೭-೭). 

[ಆ ಸಂ. ವರಾಹಮುದ್ರಾ) 

ವರಹಾ "ವರಹ' ನೋ. 

ವರಹಾಕಟ್ಟು (ನಾ). ಚಿನ್ನ, ಮುತ್ತು ಮೊದಲಾದುವುಗಳಿಂದಾದ 
ಆಭರಣಗಳನ್ನು ತೊಳೆಯಲು, ಕಾಡುಹಂದಿಯ ಕೂದಲಿಂದ ಮಾಡಿದ 
ಕಟ್ಟು ,-ಬ್ರಶ್ಕು ; ವರಾಹಕೂರ್ಚ : «8. "ವರಾಹಕೇಶ' ಪರಾ. 

[ವರಹಾ (ಆ ವರಹ) ೪ ಕಟ್ಟು] 

ವರಹಾಕೂರ್ಚ (ನಾ). ಎ ವರಹಾಕಟ್ಟು: (8. (ಆ ಸಂ. ವರಾಹಕೂರ್ಚ] 

ವರಹಾಬಣ್ಣ (ನಾ). ವರಹವೆಂಬ ನಾಣ್ಯದ ಬಣ್ಣ ; ಅಪ್ಪಟಚಿನ್ನದ 
ಬಣ್ಣ : (8. (ವರಹಾ (ಆ ವರಹ) * ಬಣ್ಣ) 

ವರಹಾವತಾರ (ನಾ).೧. ವಿಷ್ಣುವಿನ ಹತ್ತು ಅವತಾರಗಳಲ್ಲಿ ಮೂರನೆಯದು : 
ಸುರರುಲಿಯೆ ಬಾಹಾಬಲದಿಂ ವರಹಾವತಾರಮಂ ಹರಿ ತಾಳ್ನಂ (ದಶಾವ. ೪-೪೨). 
೨. ವರಾಹದ ಅವತಾರವನ್ನು ತಾಳಿದ ವಿಷ್ಣು : ಮಂಗಳಂ ಜಯಮಂಗಳಂ 

. . ಧರೆಯನುದ್ದರಿಸಿದ ಪುರಹಾವುತಾರಗೆ ತರಳನ ಕಾಯ್ದ ನರಸಿಂಹಗೆ 

(ಪುರಂದ. ೧-೨೩೧-೧). [ಆ ಸಂ.`ವರಾಹಾವತಾರ] 

ವರಹೀನ (ನಾ). ರೂಪ, ಧನ, ವಯಸ್ಸು ಮುಂತಾದುವು ಯಾವುದೂ 
ಇಲ್ಲದವನು ; ಸರ್ವದರಿದ್ರ : ಕುಲಹೀನನಾದರೂ ವರಹೀನನಾಗಬಾರದು (ಗಾಡಿ). 

[ಸಂ.] 

ವರಾಂಗ (ನಾ). ೧. ಶ್ರೇಷ್ಠವಾದ ಅಂಗ ; ತಲೆ ; ಶಿರಸ್ಸು. ೨. ಯೋನಿ ; 
ಭಗ : ವರಾಂಗ ರಸನಾ ವೃಷಣೇಕ್ಷಣ ಶುಕ್ಲ ಸತ್ವಮಾಭ್ಯಂತರಮಾವ 
ಲಕ್ಷ್ಮಣಮುಮಿಂತಿವೆ ಬಲ್ಲಿದನೋದಿನಿಷ್ಟದೊಳ್‌(ಲೋಕೋಪ. ೧೧-೬೩); ಚರಣಾಂಗುಷ್ಠಾದಿ 
ವರಾಂಗಪರ್ಯಂತ ಕಲಾಭಿಜ್ಞ ಪಂಚಭದ್ರ ವಿದಗ್ಗ ವಿಟನಾಯಕರಂ ನೋಡಿ 
(ಹಮ್ಮಾರ. ೨-೯೨ ವು. ೩. ಸುಂದರವಾದ ದೇಹ; ಸುರೂಪ. ೪. ಸುಂದರವಾದ 
ಆಕಾರವುಳ್ಳವನು; ರೂಪವಂತ. ೫. ವಿಷ್ಣು. ೬. ಆನೆ. ೭. ಲವಂಗಪಟ್ಟೆ ; 
ದಾಲ್ಚಿನ್ನಿ. [ಸಂ.] 


೭೭೮೯ 


5 


10 


25 


35 


45 


ವರಾತ 


ವರಾಂಗಕ(ನಾ).೧. ಶ್ರೇಷ್ಠವಾದ ಅವಯವಗಳುಳ್ಳವನು. ೨. ಲವಂಗಪಟ್ಟೆ ; 
ದಾಲ್ಹಿನ್ನಿ. ೩. ಲವಂಗ : “ತ್ವಕ್‌, ಪತ್ರಂ, ಉತ್ಕಟಂ, ಭೃಂಗಂ, ತ್ವಚಂ, ಚೋಚಂ, 
ವರಾಂಗಕಂ - ೭ ಲವಂಗ'' (ಸಿದ್ಧಾಂತಿ. ೧೪೫). ([ಸಂ.] 

ವರಾಂಗಿ (ನಾ). ೧. ಚೆಲುವೆ ; ಸುಂದರಿ : ಜಡೆ ಮರವಾವೆಂದು 
ಪುಿಲ್ಫಿಡಿಯಲೊಡರ್ಚಿರೆ ವರಾಂಗಿ ಬೆದರ್ದೀಕ್ಷಿಸೆ ಕಣ್ಣುಡಿವೆಳಗುಗಂಡು ಮಿಂಚೆಂದೊ 
ಡನದು ಗಲ್‌ಗೆದರ್ದು ನರ್ತಿಸಿತಾಗಳ್‌ (ರಾಜಶೇ ೧೦-೪೦). ೨. ಅರಿಸಿನ. 

(ಸು. ವರಾಂಗಿಲಿ 

ವರಾಂಡ (ನಾ). ಎ ವರಂಡ ೧: ಆ ಒಳಅಂಗಳದ ನಾಲ್ಕು ಕಡೆಗಳಲ್ಲಿಯೂ 
ವರಾಂಡಗಳಿವೆ (ಭಾರದ. ೪೯೩); ಮನೆಯ ವರಾಂಡದಲ್ಲಿ ಸರೋಜ ಕಂಡುಬರಲಿಲ್ಲ 
(ಮಹಾಗ. ೧೨). [<— ಇಂ. vಂಗndah. / ಸಂ. ವರಂಡ] 

ವರಾಕ (ಗು). ೧. ಕರುಣಾಜನಕವಾದ ; ದೀನವಾದ : ಉದ್ಯತ್ಕಂತುಚೇತಂ 
ತೊಟಲಲವಿರತಂ ಚಕ್ರವಾಕಂ ವರಾಕಂ (ಚಂದ್ರಪು. ೮-೧೦). ೨. ಹೀನವಾದ ; 
ಅಧಮನಾದ : ಬ್ರಹ್ಮಚರ್ಯನಿಷ್ಠಾಗರಿಮಂ ಕರಗುವಿನಮೆಳಸೆ ಕಣ್ಗಳ್‌ 
ವರಾಕಭಿಕ್ಷಾಕನಾಕೆಗಂದಿಂತೆಂದಂ (ಪಂರಾಮ 6-೬೧). (ನಾ). ೩. ಕರುಣಾಜನಕ 
ಸ್ಥಿತಿಯಲ್ಲಿರುವವನು ; ದೀನನಾದವನು. ೪. ಹೀನನಾದವನು ; 
ಅಧಮವ್ಕಕ್ತಿ ; ನೀಚ:  ಅಪರ್ಣಾಪರಮೇಶರೆಂಬ ನಿಗಮೋಕ್ತಿಯನಾಕರ್ಣಿಸಿ 
ತನ್ನುತಿಗೆಯ್ಕದ ದುರ್ಣರಕೃತಿಕರನೆ ಲಬ್ಬವರ್ಣವರಾಕಂ 
ನಸಿದಾಯುಷಂ ಜಸಂ ಬಲಸಂಪದಗಳೆಲ್ಲ ಕುಸಿದು ಪೋಗದೆ ಮಾಣದನುಪದ 
ವಿಪದ್ಭಾವ ಪೊಸಗದಿಹುದೆ ವರಾಕ ತಿಳಿಯದೆ ದುರಾಧ್ಯತೆಯಿನಾಳೆ ಕೇಳ್‌ 
ಲೇಸೊದಗುಗುಮೆ (ವೆಂಕಾರಾ. ೫-೯-೨೩). ೫. ಶಿವ ; ಪರಮೇಶ್ವರ. ೬. ಯುದ್ಧ ಗ 
ಕದನ. ೭. ಅಶುದ್ದವಾದುದು ; ದೋಷಯುಕ್ತವಾದುದು. (ಸಂ.] 

ವರಾಕಿ (ನಾ). ೧. ದೀನಳಾದವಳು. ೨. ನೀಚಳಾದವಳು ; ಅಧಮೆ ; 
ಹೀನೆ : ಲಿಂಗದ ಪಾವನಾಂಗಮಂ ತೊಲಗದೆ ಬಾಯುಗುಳ್‌ ಸಿಡಿಯೆ ತೂಂತಿಜ್‌ದಪ್ಪೆ 
ವರಾಹಿ (ವೃಷವಿ. ೯-೫೭); ಮಹಾನರಕ ನಿನಗಲ್ಲದೇಂ ಸುಖಮಹುದೆ ದುರ್ಮೇಧೆ 
ಕೇಕಯಾನ್ವಯ ವರಾಕಿ (ವೆಂಕಾರಾ. ೨-೬-೫೧). [ಸಂ. ವರಾಕೀ] 

ವರಾಟ (ನಾ). ೧. ಕವಡೆ ; ಕಪರ್ದ : ""ಕಪರ್ದಃ , ವರಾಟಃ - ಈ ೨ ಕವಡಿಕೆ'' 
(ಹಲಾಯು. ೧೦೯-೪೨). ೨. ಹಗ್ಗ ; ರಜ್ಜು. ೩. ಒಂದು ದೇಶದ ಹೆಸರು : 
ವರಾಟನರೇಶ್ವರಾಟವೀಪಟು ವೀತಿಹೋತ್ರ ಪರಾಕು (ಯಾದಚಂ. ೩-೧ ವ). "ವರಾಳ' 
ಪರಾ. ಸಂ.) 

ವರಾಟಕ (ನಾ). ೧. ವ ವರಾಟ ೧ : ""ಕಪರ್ದಂ ವರಾಟಕಮೆನಲ್ಕವಡೆಯಕ್ಕುಂ'' 
(ಮಂಗರಾ. ೧೨೨-೯); ೨೦ ವರಾಟಕ -- ೧ಕಾಕಿನಿ ೪ ಕಾಕಿನಿ - ೧ ಪಣ 
(ಗಣಿಚ. ೨೮೨ ಅಡಿಟ). ೨. ವ ವರಾಟ ೨. ೩. ತಾವರೆಯ ಬೀಜಕೋಶ. 

[ಸಂ.] 


(ರಾಜಶೇ ೧-೨೦); 


ವರಾಡ "ವರಡ' ನೋ. 

ವರಾಡಿಸು (ಕ್ರಿ). ಚಂದಾಕೂಡಿಸು ; ವಂತಿಗೆಯನ್ನು ಸೇರಿಸು (?): ಕೋಟೆ 
ಬಿರಾಡ ಸ್ಥಳದ ಸೇನಬೋವನ ಸಂಬಳದ ಬಗೆ ಸಹ ವರಾಡಿಸಿ ಬಾಹ ಸಿಸ್ತಿನಿಂದ 
(ಎಕ. ೪॥॥, ತೀರ್ಥಹ. ೭೯-೬೦; 1702); ಮಹಾಜನಂಗಳು ವರಾಡಿಸಿ ಕೊಡುತ್ತಿದ್ದ ಬಗೆಲು ಗ 
೪೨ (ಮೈಲರಿ. ೧೯೪೩, ೪೪-೪೭; 1711). (ವರಾಡ (ಆ ವರಡ) + - ಇಸ್ಮು) 

ವರಾತ್ಮ, ಬರಾತ್ಮ, ವರಾತು (ನಾ). ಮೇಲಿಂದ ಮೇಲೆ ಮಾಡುವ ಒತ್ತಾಯ ; 
ಪದೇಪದೇ ಕೇಳಿ ಪೀಡಿಸುವಿಕೆ ; ತಗಾದೆ : ಆ ದಳವಾಯಿ ಬೋನಿ ಮುತ್ತಣ್ಣನು 
ಹಣಕ್ಕೆ ವರಾತ ಮಾಡಿದಲ್ಲಿ (ರಾಜೇಂದ್ರ. ೧೧); ಅಮಾಲನು ವರಾತ ಮಾಡಿದಾಗ ಹಣವನ್ನು 
ಕಟ್ಟಬೇಕು (ಕಛವ. ೩೦೨). ಬರಾತ್ಮ : ಅವನಿಗೆ ಮದುವೆ ಮಾಡಬೇಕಾಗಿದೆ. ಬೇಕಾದಷ್ಟು 
ಕಡೆಯಿಂದ ಹೆಣ್ಣಿನವರು ಬರಾತ ಮಾಡುತ್ತಿರುವರು (ದಾನಟಿಂ. ೪೨); ಸಾಹುಕಾರರು 
ತಮಗೆಲ್ಲಿ ಅರಮನೆಯಿಂದ ಬರಾತ ಬರುವುದೋ . . . ಎಂದು ಆದಷ್ಟು ಬಡತನವನ್ನು 
ವ್ಯಾಪಾರದಲ್ಲಿ ನಷ್ಟವನ್ನು ಮೇಲೆ ಹಾಕಿಕೊಳ್ಳತೊಡಗಿದರು (ಚಡೇವ. ೨೩೧). ವರಾತು : 
ಕೆಲವು ದಿವಸದ ಮೇಲೆ ಆ ಮುನಿಯು ಹಿಂತಿರುಗಿ ಬಂದು ದ್ರವ್ಯವನ್ನು ಕೊಡು, ಕೊಡು 


ವರಾತ 


ಎಂದು ವರಾತುಮಾಡಿದನು (ನಿಚಿಟಿಂ ೪, ೧೫); ದುಡ್ಡುಬೇಕು ಅಂತ ಅವನು ವರಾತು 
ಮಾಡುತ್ತಿದ್ದ (ಅನಾಥೆ. ೧೫೨). [ಇ-- ಆರ. ಬರಾತ್‌; ಮರಾ. ವರಾತ್‌ ಇ ತಗಾದೆಪತ್ರ] 

ವರಾತ್ಮ (ನಾ). (ವಿವಾಹಕ್ಕೆ ಹೊರಟ ಮದುಮಗನ) ಮೆರವಣಿಗೆ ;ದಿಬ್ಬಣ : 
ವರಾತ ಹೊರಟಿತು. ಮುಂದೆ ಬಣ್ಣಬಣ್ಣದ ಸಮವೇಷದಲ್ಲಿದ್ದ ಬ್ಮಾಂಡಿನವರು 
(ಅನ್ನ. ೨೪೫); ಎಲ್ಲೆ ಹೊಂಟಿತು ವರಾತಾ? ಸಿನೇಮಾದ ತಯಾರೀ ಕಾಣಸ್ತದ 
(ದೀಪಹ. 1 ೧೭೩). (4 ಮರಾ. ವರಾತ ; ಹಿಂ. 'ಬರಾತ್‌, ಬಾರಾತ್‌./ 
ಸಂ. ವರಯಾತ್ರಾ) ' 

ವರಾತಹಿಡಿ (ಕ್ರಿ). ಹಟಹಿಡಿ ; ಮೊಂಡುಹಿಡಿ : ಆಕೆ "ಡಾಕ್ಟರರನ್ನು ಕರೆಯಿಸುವುದಿದ್ದರೆ 
ಮೋಡಗಾಂವಕರ ಬೇಡವೇ ಬೇಡ'' ಎಂದು ವರಾತಹಿಡಿಯತೊಡಗಿದಳು 
(ಜಾರುಡಾ. ೬೨). ' (ವರಾತ, 1 ಹಿಡಿ (< ಪಿಡ್ಕಿ)] 

ವರಾತು "ವರಾತ್ಮ' ನೋ 

ವರಾಯಿ (ನಾ). ಒಂದು ಬಗೆಯ ತೃಣಧಾನ್ಯ : ವರಾಯಿ ಅಕ್ಕಿ . .. ಫರಾಳದ 
ಅಕ್ಕಿ ನೋಡಿರಿ (ಮುಂಬವ್ಕಾ. ೧೭೫). 

[ಇ-- ಮರಾ. ವರತ ವರಾಈ, ವರೀ! ಪ್ರಾ. ವರಇಅ./ ಸಂ. ವ್ರೀಹಿ) 

ವರಾರೋಹ (ಗು). ೧. ಉತ್ತಮವಾದ ನಿತಂಬವುಳ್ಳ. (ನಾ). 
೨. ವಾಹನಗಳನ್ನು ಏರುವುದು ; ಸವಾರಿ. ೩. ಆನೆ ಅಥವಾ ಕುದುರೆ 
ಯನ್ನೇರುವವನು ; ಸವಾರ. ೪. ಶ್ರೇಷ್ಠನಾದ ಸವಾರ. (ಸಂ. 

ವರಾರೋಹೆ (ನಾ). ೧. ಲಾವಣ್ಯವತಿಯಾದ ಉತ್ತಮ ಸ್ತ್ರೀ : "“ವರಾರೋಹಾ 
ಮುಖ್ಯವಪ್ಪ ಸ್ತ್ರೀ'' (ಹಲಾಯು. ೮೦-೩೩೫); ಭಾರ್ಯೆಯಹಳೆನಗೀ ವರಾರೋಹೆ 
(ಶ್ರೀರಾಮಾ. ೧೮೧-೧೪೪). ೨. ನಿತಂಬ. (ಸಂ. ವರಾರೋಹಾ। 

ವರಾರ್ಥಿ (ಗು). ೧. ಅನುಗ್ರಹವನ್ನು ಬಯಸುವ. (ನಾ). ೨. ಮದುವೆಗಾಗಿ 
ವರನನ್ನು ಹುಡುಕುವವನು : ವರಾರ್ಥಿಗಳು ಡಾ. ರಾಯರನ್ನು ಕಾಣುತ್ತಿದ್ದರು 
(ವಂಶವೃ. ೧೫೨). (ಸಂ. ವರಾರ್ಥಿನ್‌) 

ವರಾಹ (ನಾ). ೧. ಹಂದಿ ; ಸೂಕರ : ಈ ತೆಅದಿಂ ಪುಲಿಯಾದನತೀತಭವಾಂತರ 
ದೊಳೀ ವರಾಹನುಂ (ಆದಿಪು ೫-೧೬); ವರಾಹನೆತ್ತಿದ ಡೋಲುಗಳ . . . ಕಡವೆ ತುಳಿದ 
ಹಜ್ಜೆಗಳ ಚಿಹ್ನದ ಬೇಡನಾಯಕರು ನೆರೆದರು (ಹಚಕಾ ೫-೫). ೨. ವಿಷ್ಣುವಿನ ಹತ್ತು 
ಅವತಾರಗಳಲ್ಲಿ ಮೂರನೆಯದು ; 18 ಹಿರಣ್ಕಾಕ್ಟನೆಂಬ ರಾಕ್ಷಸನನ್ನು 
ಕೊಲ್ಲಲು ಎತ್ತಿದ ಅವತಾರ : ಆದಿವರಾಹರೂಪದೊಳೆ ನೀನಂದೆತ್ತಿದೈೆ ಗೋಮಿನೀ 
ಧವ ದಂಷ್ಟಾಗ್ರದ ನೀಲಜಾಲಮಣಿಯೆಂಬಂತಾಗೆ ಭೂಗೋಳಮಂ (ಜಗವಿ. ೧-೫೭); ಹರಿ 
ವರಾಹದ ರೂಪ ತಾಳಿಯೆ . . . ಧರೆಯ ಸಂಸ್ಥಾಪಿಸಿದುದು ಮೂರನೆಯ ಅವತಾರ 
(ಗಗತಾ. ೧೯-೨೪). ೩. ವರಾಹದ ಅವತಾರವನ್ನು ಎತ್ತಿದ ವಿಷ್ಣು : ಅರಿ 
ಹಿರಣ್ಕಾಕ್ಷನ ಬಲಕೆ ಕೋಡೆಜಗಿ ನಿಂದ ವರಾಹನಂತಿರೆ ಪರಬಲಾಂತಕ ಭೀಮ ನಿಂದನು 
ತಜುಬಿ ಪರಬಲವ (ಕುವ್ಮಾಕ. ೧೫-೮); ವರಾಹನು ಕೆರಳುತತಿವೇಗದಲಿ ಜಲದಿಂದೆಬ್ಬ 
ಧಾರಿಣಿಯ . . . ಸತ್ವದೊಳಿರಿಸಿಯಂಕಕೆ ನಿಂದನಸುರಾಂತಕನು (ಪ್ರಶ್ನಾ. ೩-೩೩). 
೪. ವರಹವೆಂಬ ಚಿನ್ನದ ನಾಣ್ಕ : ಅದರ ಮೇಲೆ ವರಾಹದೇವರ ಆಕೃತಿ ಇದ್ದ 
ಕಾರಣ ಅದಕ್ಕೆ ವರಾಹವೆಂಬ ಹೆಸರು ಬಿತ್ತು (ಕಭಾಗೆ. ೨೮೦). ೫. ಒಂದು ಪರ್ವತದ 
ಹೆಸರು. ೬. ಹದಿನೆಂಟು ಮಹಾಪುರಾಣಗಳಲ್ಲಿ ಒಂದು : ಶಿವ ಸ್ಕಂದ... 
ವರಾಹ . . . ಬ್ರಹ್ಮಾಂಡವೆಂಬ ಪತ್ತೇ ಶಿವಪುರಾಣಂಗಳು (ವಿವೇಕ. ೯). 
೭. ಹಂದಿಯಾಕಾರದಲ್ಲಿ ರಚಿಸಿದ ಸೇನಾವ್ಕೂಹ. ಆ. ಒಂದು ನಿರ್ದಿಷ್ಟವಾದ 
ಅಳತೆ. ೯. ಟಗರು. ೧೦. ಎತ್ತು; ಹೋರಿ. ೧೧. ಮೊಸಳೆ. ೧೨. ಮೋಡ ; 
ಮೇಘ. ೧೩. ಒಂದು ಬಗೆಯ ಔಷಧೀಸಸ್ಮ : ""ವರಾಹಃ - ಬೋನಗಾರೆ, 
ಮಾಹ'' (ಓಷಧಿ. ೧೫). ೧೪. [ನಾಟ್ಯ] ಸಂಯುತಹಸ್ತಗಳಲ್ಲಿ ಒಂದು : 
೧. ಅಂಜಲಿ. ೨. ಕಪೋತ . , , ೧೯. ವರಾಹ (ಆಭಾನ್ಯ. ೪೮). [ಸಂ.| 

ವರಾಹಕೆಆೆ (ನಾ). ಒಂದು ಕೆರೆಯ ಹೆಸರು : ಮೂಡಣ ದೆಸೆಯ ವ|ರಾಹ]ಕೆಚೆಯಂ 
ಮೂಡಣ ಪಳ್ಳ ಅದಜ ತೆಜ್ಮಣ ದೆಸೆ [ಮಣ್ಣಗೆಟ್‌] ಗೊಟ್ಟಿಂ (ಸೌಣ 20 - , ೯ ೨೭; 902). 

[ವರಾಹ *- ಕೆಟ್‌] 


೭೭೯೦ 


10 


15 


ವರಾಹಚರ್ವಿತಕ (ನಾ). ೧. ವಾರಾಹಿಗಡ್ಡೆಯನ್ನು ತಿನ್ನುವುದು. ೨. 


ಮಾಳ (ನಾ). ೧. ಕವಡೆ 


ವರಾಳಿ (ನಾ). 


ವರಿ 


1 
ವರಾಹಕೇಶ (ನಾ). ಇ ವರಹಾಕಟ್ಟು : ನವರಾತ್ರಿಗೊಮ್ಮೆ ದೇವತೆಗಳ ಪರಿವಾರವೆಲ್ಲ 
. . ೬ ವರಾಹಕೇಶದ ತಿಕ್ಕಾಟದಿಂದ ಶುದ್ಧರಾಗಿ ಪೂಜೆ ಪಡೆದು ಮತ್ತೆ ಸ್ವಸ್ಥಾನಕ್ಕೆ 
ತೆರಳುತ್ತಿದ್ದರು (ಗಂಮಾಯಿ. ೧೭೮). (ಸಂ.] 


ವರಾಹಗಿರಿ (ನಾ). ಐವತ್ತುನಾಲ್ಕು ಕುಲಪರ್ವತಗಳಲ್ಲಿ ಒಂದು : ಶಂಖಕೂಟ 


* « « ವರಾಹಗಿರಿ ಮಯೂರನಗ ಚಾರುಧಿ ಶೈಲೇಂದ್ರವೆಂಬ ಹದಿನೇಳು ಕುಲಗೋತ್ರಂಗಳೇ 
ಪೂರ್ವೋಕ್ತ ಸುಪಾರ್ಶ್ವಮೆಂಬ ಕೀಲಕಪರ್ವತಕ್ಕೆ ಬಡಗಣದಿಕ್ಕಿನಲ್ಲಿಹವು (ಎವೇಕ. ೧೭೬). 
[ಸಂ.] 


ವರಾಹಚರ್ವಿತ (ನಾ). [ಕಾಮಶಾ] ಹದಿನಾರು ಬಗೆಯ ದಂತಕ್ಷತಗಳಲ್ಲಿ 


ಒಂದು : ದಂತಹತಿ . .. ವರಾಹಚರ್ವಿತ ಪವಳಮಣಿ ಕಳಾದಂತವುರುಬಿಂದುಮಾಲ್ಕಂ 
ಸಪ್ತಬಿಂದು ತಂದಿಂತು ಪೆಸರ್ವೆತ್ತ ಪದಿನಾಜುಮಂ ಬಿತ್ತರಿಪುದುಚಿತಸಂಸ್ಥಾನಮಟ್‌ದು 
(ಮನ್ಮವಿ. ೧೩-೧೦); ತರದೆ ಬೆನ್ನೊಳು ಪಯೋಧರದೊಳೆ ರದಕ್ಷತಂ ನೆರೆದಿರೆ 
ವರಾಹಚರ್ವಿತಮಂತದು (ಜನಮ ೭-೩೩). [ಸಂ.) 


ವರಾಹಚರ್ವಿತ. ೧, ೨: ಪರಿಕಿಸೆ ವೃಕ್ನಾರೋಹಣ ವರಾಹಚರ್ವಿತಕ ವೇಣು 
ದಾರಿತಕಂಗಳ್‌ ಕರಮೆಸೆಯೆ ಕಾಮಶಾಸ್ತ್ರದ ದೊರೆಯಾದುದು ಶಬರ 
ಶಿಶುಗಳುಜ್ಜುಗಮದಆೊಳ್‌ (ಚಂದ್ರಪು ೫-೫೫). [ಸಂ.] 


ವರಾಹಪುರಾಣ (ನಾ). ಹದಿನೆಂಟು ಮಹಾಪುರಾಣಗಳಲ್ಲಿ ಒಂದು : 


ಬ್ರಹ್ಮಪುರಾಣ ಪದ್ಮಪುರಾಣ . . . ವ[ಪಾಾಾಂ. ವಾ]ರಾಹಪುರಾಣ . . . 
ಬ್ರಹ್ಮಾಂಡಪುರಾಣವೆಂಬವೇ . . . ಹದಿನೆಂಟು ಮೂಲಪುರಾಣಂಗಳ್‌ (ವಿವೇಕ. ಆ). 
[ಸಂ.] 


ವರಾಹಮತ (ನಾ). ಗದಾಯುದ್ಧದಲ್ಲಿ ಒಂದು ವರಸೆ : ಬವರಿ ಮತ್ಸೋದ್ಗತಿ 


ವಿಲಂಘನ ವಿವಳಿತಾಂಗ ವರಾಹಮತ ಸಂಪ್ಣವನ ಪಾರಿಷ್ಟವ . . . ಲಘುವಿನ್ಮಸ್ತವೆಂಬೀ 
ವಿವರದಲಿ ಕಾದಿದರು (ಕುವ್ಮಾಗ. ೬-೨೫). [ಸಂ.] 


ವರಾಹಮುದ್ರೆ (ನಾ). ಹಂದಿಯ ಚಿಹ್ನೆಯುಳ್ಳ ಲಾಂಛನ : ತಾರಕವೈಡಿಯೊಳ್‌ 


ಪಡೆದ ಮಾಯೂರಧ್ವಜಂ ಪದ್ಮಲೋಚನನಿಂ ಪೆತ್ತ ವರಾಹಮುದ್ರೆ ಭಗವತ್ಕಾತ್ತಾ ಯನೀ 
ದೇವಿ ಇತ್ತ ನುತಛತ್ರಮಿವೊಪ್ಪೆ (ಕಇಆ. ೨-೨-೨೫; 1058). [ಸಂ. ವರಾಹಮುದ್ರಾ) 

: ""ವರಾಳಂ ವರಾಟದೊಳಗಾದುದದು ಕವಡೆ'' 
(ಸಂಜೀವ. ೨೯); ಗುಳಿಗೆ ವರಾಳಂ ರಗಳೆ ಪುಳಂ ಇವು ಅಪಭ್ರಂಶದೊಳ್‌ ಟಕಾರಕ್ಕೆ 
ಪುಟ್ಟಿಯುಂ ಕುಳಂಗಳಾದುವು (ಕಮದ. ೨೨ ವೃತ್ತಿ. ೨. ಹಗ್ಗ ; ರಜ್ಜು. ೩. ಒಂದು 
ದೇಶದ ಹೆಸರು ; ವರಾಟ : ಸವಲಕ್ಕ ವಿಂಜದ ವರಾಳದ . . . ನೃಪರಂ 
ಪಳಂಚಲೆದು ವೀರಶಿಖಾಮಣಿ ನಾಗವರ್ಮ್ಮನಂದದೆ ನೆಲನಂ ನಿಮಿರ್ಚ್ಚ್ವದವರಾರ್ಗ್ಗಳ 
ಚಕ್ರಿಯ ದಂಡನಾಯಕರ್‌ (ನಾಂದೇಡ್‌. ೩-೧೫ ಪದ್ಮ; 1047); ಅಂಗ ವರಾಳ 
ಸಿಂಗಳಿಕ . . . ಯಾದವಮಹೀಭುಜಮೌಳಿಮಣಿಬ್ರಜಪ್ರಭಾಲಿಂಗಿತಪಾದಪೀಠಂ 
(ಸಾಇಇ. ೫%, ೪೬-೫; 1072). ೪. ವರಾಟದೇಶದ ರಾಜ : ವರಾಳನಂ 
ತುಳಿವ ಗಂಧಗಜಂ . . . ವೀರವಿಷ್ಣುಭೂಪಾಳಕ೦ (ಎಕೆ. ೪೫, ಶಿವಮೊ. ೫-೭; 1218). 
೫. [ಸಂಗೀತ] ಒಂದು ರಾಗದ ಹೆಸರು. "ವರಾಳಿ' ಪರಾ. [« ಸಂ. ವರಾಟ] 
[ಸಂಗೀತ] ಒಂದು ರಾಗದ ಹೆಸರು : ಗೌಳ ವರಾಳಿ 
ವಸಂತಭೈರವಿ[ಯರಿ]ದೊಳವನವನೊಲ್ಲು ಪಾಡಿದ (ತ್ರಿಳುತಿ. ೬-೩೦); ಶ್ರೀರಾಗ ಭೈರವಿ 
ವರಾಳಿ . . . ಇವಾದಿಯಾದ ರಾಗಂಗಳಂ ಪಾಡುತ್ತಿರೆ (ಹಮ್ಮಾರ. ೨-೯೦); 
ವರಾಳಿ: - ೩೯ನೇ ಮೇಳಕರ್ತ ರುಲವರಾಳಿಯಲ್ಲಿ ಜನ್ಮ. ವಕ್ರರಾಗಾಂಗರಾಗ, 
ಕರುಣಾರಸಪ್ರಧಾನರಾಗ (ಸಂಗೀಚಂ. ೧೪೮). (ಸಂ. ವರಾಲೀ] - 


ವರಾಳಿಗುಟ್ಟು (ಕ್ರಿ). (?): ಆಲಸವು ನಿದ್ರೆಗಳು ಕವಿದುವು ಮೇಲುಗಾಳಗವೆಂದು 


ಖಳರು ವರಾಳಿಗುಟ್ಟಿತು ಹುಟ್ಟಿದುವು ಕುಣಿ ಕೋಣ ಕಾಟೆಗಳು . . . ಬೀಸಿದನು 


ಖಳನಿಂದ್ರಜಾಲವನು (ಕೌಶಿರಾ. ೨೨-೩೨). (7) 


4| ವರ್ಮಿ (ನಾ). ೧. ಸುಂಕ ; ತೆರಿಗೆ ; ಕರ : ಗದೆಯ ಮೇಲೆ ರೊಕ್ಕ ಭತವನೂ 


ವರಿಯನಿಕಿ [ಅತ್ತಿ]ಕೆಲೆಯನೂ (ಸೌಇಎ. ೧೯೩೪, ಪುಂಗನೂ. ೧೫೬-೧೪; 1419); 


ವರ್ಮಿ 


ಆಡದೆಟೆ' ಮಾದಾಜ್‌ಕೆ ವೋಜನ ವರಿ. . . ನಾಯಿಂದನ ವರಿ 
(ಎಕ. ೩1೪, ಗುಂಡ್ಲುಪೇ. ೧೨೯-೯೯; 1521). ೨. ಚಂದಾ ; ವಂತಿಗೆ : ಜನರಿಂದ ಕಂದಾಯ, 
ಕಾಣಿಕೆ ಮೊದಲಾದ ವರಿಗಳನ್ನು ತೆಗೆದುಕೊಳ್ಳುತಾ . . . ಇದ್ದ ಮುಖಂಡರನ್ನು 
ಪಾಳಯಗಾರರು ಎಂಬ ಹೆಸರಿನಿಂದ ಕರೆಯುತಿದ್ದರು (ಪಾಳೆಗಾ. ೨); ಆತ... ಗ್ರಾಮದ 
ಸಕಲಜನರಿಂದಲೂ "ವರಿ' ಎತ್ತುತ್ತಾನೆ. "ವರಿ' ಎಂದರೆ ಹಬ್ಬದ ಖರ್ಚಗಾಗಿ ಹಳ್ಳಿಯ 
ಪ್ರತಿಯೊಬ್ಬ ನಿವಾಸಿಯೂ ಯಜಮಾನನ ಕೈಗೆ ಕೊಡಬೇಕಾದ ಹಣ (ಸರ್ವಮಂ. ೧೯೦). 
[ದೇ. ॥ ತಮಿ. ಮಲ. ತೆಲು. ವರಿ./ ಸಂ. ಬಲಿ] 

-ವರ್ಮಿ (ಪ್ರ). ಒಂದು ನಾಮವಾಚಕಪ್ರತ್ಯಯ : "ಇಳವರಿ', "ಮೇಲುವರ್ಮಿ', 
"ಹೆಚ್ಚುವರಿ' ಪರಾ. 

ವರಿಜ (ನಾ). (7): ಪರತತ್ವವು ಬಸವಣ್ಣನೂ ಯೋಹದದೊಳಂ 
ವರಿಜವಿಲ್ಲೆಂದೆನುತ ಸಕಲ ಮಾಹೇಶ್ವರರು ಪೇಳ್ವರೈ (ವೀಶೈಪು. 5-೧೭-೧೮). [?] 

-ವರಿಯಿಸು “ವರಿಸ್ಮು' ನೋ. 

ವರಿವರಲ್‌ ? (ನಾ). (2): ಬಿಸಿಲಂ ಬೆನ್ನೊಳಿಕ್ಕಿ ನೀರ್ನೆಟಲನಜಸಿ ಗುಗ್ಗುರಿಗಲ್ಲ 
ವರಿವರಲ ತಟ್‌ಮೊರಬಿನ ನುಚ್ಚುವಣಲ ನೀರಟ್‌ದು ಪರಿದು ದಿಂಟೆಯ ದರಿಯ 
ಕುಳಿಯ ಕುತ್ತುಆ ಕುಟ್‌ವಳ್ಳಮಂ ಕಂಡು (ಲೀಲಾವ ೬-೪೨ ವ). |1| 

ವರಿವಸಿತ (ಗು). ಪೂಜಿಸಿದ ; ಸೇವಿಸಿದ. ಸಂ.) 

ವರಿವಸ್ಯಿತ (ಗು). ಎ ವರಿವಸಿತ.  (ಸಂ.] 

ವರಿವಸ್ಕೆ (ನಾ). ೧. ಸೇವೆ ; ಪರಿಚರ್ಯೆ : ""ವರಿವಸ್ಕಾ, ಶುಶ್ರೂಷಾ, ಪರಿಚರ್ಯಾ, 
ಉಪಾಸನಂ - ೪ ಶುಶ್ರೂಷೆಗೆ ಹೆಸರುಗಳು'' (ಸಿದ್ಧಾಂತಿ. ೨೨೫). ೨. ಗೌರವ; 
ಮನ್ನಣೆ. (ಸಂ. ವರಿವಸ್ಕಾ) 

-ವರಿವಿಗೆ "-ವರೆಗಂ' ನೋ. 

ವರಿಶ "ಬರಿಸ' ನೋ. 

ವರಿಷ "ಬರಿಸ' ನೋ. 

ವರಿಷ್ಠ (ಗು). ೧. ಅತ್ಯುತ್ತಮವಾದ ; ಸರ್ವೋತ್ಕೃಷ್ಟವಾದ : ಅಮಳತತ್ವ 
ವರಿಷ್ಠಗೋಷ್ಠೀವಾಗ್ವರಿಷ್ಠಯಶಃಪ್ರತಿಷ್ಠಿತನು (ಬಸಪು. ೨೧-೪). ೨. ಹಿರಿದಾದ ; 
ದೊಡ್ಡ : ಒಡೆದುದೊ ಕೂರ್ಮಪೃಷ್ಠವಹಿರಾಜವರಿಷ್ಯತನುಪ್ರತಿಷ್ಠೆಯಿಂದುಡಿದುದೊ 
ಶೇಷಕಂಠ ಕಠಿಣಾಸ್ಕಿ ಧರಾಭರದಿಂ(ವಲ್ಲಿಪು. 6-೧೩೧). ೩. ಅಗಲವಾದ ; ಹರವಾದ. 
೪. ಭಾರವಾದ ; ತೂಕವುಳ್ಳ. ೫. ಮೇಲಿನ ; ಮೇಲುಮಟ್ಟಿದ : ಯಾವ 
ಮಾಸ್ತರರಾದರೂ ತಮ್ಮ ವರಿಷ್ಠ ಅಧಿಕಾರಿಯ ಅಪ್ಪಣೆಯನ್ನು ತೆಗೆದುಕೊಳ್ಳದೆ 
ಸಾಲಿಯನ್ನು ಬಿಟ್ಟು ಹೋಗಬಾರದು(ಪಾಶ್ಚಾವ.೪೪೩). (ನಾ). ೬. ಶ್ರೇಷ್ಠನಾದವನು ; 
ಅಗ್ರಗಣ್ಮ : ವಸಿಷ್ಠಗೋತ್ರವರಿಷ್ಠನುಂ . . . ಎನಿಸಿದ . . .. ಮಧುವಪರಸಂ 
ನಿಜಜನಕನೆನಿಸಿದ (ಕಇಆ. ೫-೨-೧೫೫; 1056). ೭. ಹಿರಿದಾದುದು ; ದೊಡ್ಡದು : 
“ಬೃಹತ್‌ . . . ವಿಶಾಲಂ, ವ್ಯೂಢಂ, ವಿಪುಳಂ, ಭದ್ರಂ, ವರಿಷ್ಠಂ - ಈ ೧೨ ಹಿರಿದು'' 
(ಹಲಾಯು. ೧೧೬-೧೪). “ಆ. ಮೇಲಧಿಕಾರಿ ; ಮುಖ್ಯಸ್ಥ : ನವಕರರ ರಜೆ 
ರುಚಿಕಟ್ಟಾಗಬೇಕಾದರೆ, "ಉಹುಂ' ಎಂಬ ವರಿಷ್ಠನೆ ಬೇಕು (ಗಾಂಪ. ೫೮). ೯. ತಾಮ್ರ. 
೧೦. ಮೆಣಸು. ೧೧. ಒಂದು ಬಗೆಯ ಪಕ್ಷಿ ; ಶಿತ್ತಿರಿ. 1ಸಂ.] 

ವರಿಸ "ಬರಿಸ' ನೋ. 

ವರಿಸು, ಬರಸ್ಕು, ಬರಿಯಿಸು, ಬರಿಸು (ಕ್ರಿ). ೧. ಬರುವಂತೆ ಮಾಡು ; 
ಬರಮಾಡು ; ಕರೆಯಿಸು : ಆ ಪೊಲ್ಡೌಂಗೆನ್ನನಲ್ಲಿಗೆ ವರಿಸವಂಗೆ ತಕ್ಕುದನಾನೆ ಬಲ್ಲೆಂ 
(ಪಂಪಭಾ. ಆ-೭೨ ನ); ಬಿಕ್ಕಿಗನೆಟ್ಟತ್ತರ ಮಂನೆಯ ಬಿಕ್ಕಿಯುಂ ಬೀರಭಟ್ಟನುಮಂ 
ಬಾಳ್ಗುಳಿಗೆ ವರಿಸಿ (ಸಾಇಇ. ಅಗ್ನಿಭೂತಿಯುಂ 
ವಾಯುಭೂತಿಯುಮಂ ತನ್ನಲ್ಲಿಗೆ ವರಿಸಿ. . . ದಾನಸನ್ಮಾನಪುರಸ್ಸರಮವರ 
ಪೂರ್ವವೃತ್ತಿಯುಮಂ ಕಮ್ಮವಟ್ಟಿಯುಮನಿತ್ತು ಬೀಡಿಂಗೆವೋಗಿಮೆಂಬುದುಂ 
(ಸುಕುಮಾ. ೨-೧೬ ವ). ಬರಸು : ೧. ತೆಂಕಣಗಾಳಿ ಮಂಕುಮಳೆ ಬರಸೀತು (ಗಾದೆ). 
ಬರಿಯಿಸು : ೨. ಉಹಟುಮಾಡು; ಒದಗಿಸು : ಸಲೆ ವಾಯೂದ್ಭವವೇಳೆಯೊಳ್‌ 
ನೆಗಟ್ಟ  ಭೂಕಂಪಾದಿಯುಂ ಶಕ್ರಮಂಡಲವಾ ವಾಸವವೇಳೆಯೊಳ್‌ 


IX-i ಆ೦-೨೪; 1018); 


೭೭೯೧ 


10 


25 


30 


35 


45 


ವರಿಸೆ 


ಬರಿಯಿಸಿರ್ದುತ್ತಾತಮುಂ ವಾಯುಮಂಡಲಮಾರಯ್ಮೆ ಪರಸ್ಪರಂ ಕಿಡಿಸುಗುಂ 
(ಲೋಕೋಪ. ೪-೮೭). ಬರಿಸು : ೧. ಬರಿಸುವೆನಿಂದು ನಂದನವನಾಂತರದಲ್ಲಿಗೆ ಕಾಂತನಂ 
ಸಮಂತಿರಿಸುವೆಂ (ಕವಿರಾ. ೨-೧೦೪); ನಮ್ಮ ಪುರಾತನಪುಣ್ಮಮಿಲ್ಲಿಗೆ ಬರಿಸಿದುದೀ 
ಮುನೀಶ್ವರರಂ (ಅದಿವು. ೫-೬೬);  ಸಕಲಸುಭಟರ ಬರಿಸಿದನು ತರಿಸಿದನು ಪಟ್ಟಕೆ 
ಬೇಹ ವಸ್ತುಗಳ (ಕುವ್ಮಾಭೀ ೧-೨೯). ೨. ಇಲ್ಲದ ಗುಣಗಳ ಬ!ಪಾಠಾಂ.ತ]ರಿಸೋದು 
ರೊಕ್ಕ (ಪುರಂದ. ೨-೪೮-೩); ಚಿಂತಾಮಣಿ ಮೊದಲಾದ ಬಗೆಬಗೆ ತರ್ಕಶಾಸ್ತ್ರಗಳ 
ಅಗಣಿತವಾಗಿ ಬಣ್ಣಿಸಿ ನರಸೇಂದ್ರಗೆ ಮಿಗೆ ಹರುಷವ ಬರಿಸಿದಳು (ಕಂವವಿ. ೮-೭೩). 
೩. ಅಂಕುರಿಸುವಂತೆ ಮಾಡು ; ಹುಟ್ಟಿಸು : ಮೊಳಕೆ ಬರಿಸಿದ ಧಾನ್ಮಗಳಲ್ಲಿ "ಸಿ' 
ಜೀವಾತು ಇದೆ (ಅಡುಸ್‌. ೬೪). 

ಬರಿಸಿಕೊಳ್‌, ಬರಿಸಿಕೊಳ್ಳು ಎ ೧. ಬರಮಾಡಿಕೊಳ್ಳು ; ಕರೆಯಿಸು : ನರೇಂದ್ರಂ 
ಲಲಿತಾಂಗನಂ ಬರಿಸಿಕೊಂಡು (ಧರ್ಮಾಮೃ, ೨-೯೪); ಅಗ್ರಜನಾತ್ಮಜರನು ತನ್ನ ಪೊರೆಗೆ 
ಬರಿಸಿಕೊಂಡು . . . ಸಲಹಿದಳೊಲಿದು (ಕಂನಎ. ೪-೭೯). ೨. ಉಂಟುಮಾಡಿಕೊಳ್ಳು : 
ದಾರಿಯಲ್ಲಿನ ಲೈಟುಕಂಬಕ್ಕೆ ಡಿಕ್ಕಿಹೊಡೆದು ಹಣೆಯಲ್ಲಿ ಬೋರೆ ಬರಿಸಿಕೊಂಡ 
(ಶಾಮ. ೨೧೮). [ವರ್‌ 4 - ಇಸ್ಕು) 


ವರಿಸ್ಕು, ವರಿಯಿಸು (ಕ್ರಿ). ೧. ಆಯ್ದುಕೊಳ್ಳು ; ಆರಿಸು ; ಆಯ್ಕೆಮಾಡು : 


ವರಿಸದ ಕಾಂತೆಯಂ ವರಿಸಿಕೊಂಡ ಮನಃಪ್ರಿಯನಂ ನಿಜಸ್ವಯಂವರಸದನಕ್ಕೆ ಸೀಳ್ದು 
ಪೊಸತೋರಣಮಂ ಸಮಕಟ್ಟೆ ಪೋಪೆವು (ನಳಚಂ. ೪೧೧). ೨. ಮದುವೆಯಾಗು ; 
ಕೈಹಿಡಿ : ವರಿಸಿದವನೊ* ಕೆಲವುದಿನ ಪತಿಕರಿಸಿದವನೋ (ಒಸಪು. ೪೦-೪೩); ಎಲವೊ 
ಮಟ್ಟಿಯ ಮದನ ದರ್ಭೆಯ ತಿಲದ ಮನ್ಮಥ . . . ನಳಿನಮುಖಿಯನು ವರಿಸು ಬಾ 
(ಬವ್ಮಾಆ. ೧೫-೨೧); ವೈದೇಹಿಯನು ವರಿಸುವಡೆ ಈಶದತ್ತ ಮಹೋಗ್ರತರಬಾಣಾಸನವ 
ತೆಗೆದೇಟ್‌ಸುವ ಬಲುಸಾಸಿಗರು ಬಹುದು (ತೊರರಾ. ೧-೧೩-೧೨). ೩, ಒಪ್ಪಿಕೊಳ್ಳು ಡು 
ಅಂಗೀಕರಿಸು : ಕೌರವನ ಸಿರಿ ಪಣ್ಮಾಂಗನಾವಿಭ್ರಮವ ವರಿಸಿತಲಾ (ಕುವ್ಮಾಗ. ೪-೬೦); 
ಕಾಮ್ಮಾಧ್ವರಕೆ ಮುನಿವರವಿಭಾಂಡುಕುಮಾರಕನ ನೀ ಕರೆಸಿಕೋ ತನ್ಮುನಿವರನ 
ನಾಚಾರ್ಯಭಾವದಲಿ ವರಿಸು (ತೊರರಾ. ೧-೫-೯); ಎಲೆ ಬೃಹಸ್ಪತಿ ಮತ್ತಿತಾಮಹಂ 
ಕ್ರತುಗಳ್ಲೆ ಸಲೆ ನಿನ್ನ ತಾತನಂ ವರಿಸಿರ್ದನದಟ್‌ಂದೆ ಕುಲಧರ್ಮಮಂ ಬಿಡದೆ ನೀನೆನಗೆ 
ಯಜ್ಞಮಂ ಮಾಡಿಸು (ಜೈಮಿಭಾ. ೫-೨೫). ೪. ಕವಿ ; ಅವರಿಸು : ಹರಗುಸಿರುವೆನೆ 
ತಮೋಗುಣವಾತನ ವರಿಸಿಹುದಜಗೆ ಪೇಳುವೆನೆ ಪರಿಹರಿಪೊಡೆ ಶಕ್ತನಲ್ಲವು 
(ಕಂನವಿ. ೪-೧೮). ವರಿಯಿಸು : ೧. ಅರಮಗಳಾರಂ ವರಿಯಿಪಳವನೇ ವರನು 


(ಜಯಕಾ. ೩-೬೬). (ವರಣ + - ಇಸ್ಕು) 


ವರಿಸೆ, ಒರಸೆ, ವರಶೆ, ವರಸೆ (ನಾ). ೧. ಸಾಲು ; ಶ್ರೇಣಿ ; ಪಂಕ್ತಿ : ಗುರುಗಳು 


. ೬ ೬ ಎಲ್ಲರನ್ನೂ ವರಿಸೆಯಾಗಿ ನಿಲ್ಲಿಸಿ. . . ಲೆಕ್ಕಮಾಡಿ ನೋಡಿದರು (ನಗೆಗ. ೧೦). 
೨. ಸರದಿ ; ಪಾಳಿ : ಹಗಲಿರುಳ ವರಿಸೆಯೆ ಕಣಾ ಬಾಗಿಲಂತೆ (ಗಿಳಿಎಂ. ೧೧೮-೧೧); 
ಸಾರಿನ ವರಿಸೆಯಾದ ಮೇಲೆ ಹುರಿದ ಮಾಂಸವನ್ನು ಬಡಿಸಲಾಯಿತು (ಪುನರು. ೨೯೦). 
೩. ಚಾಳಿ ; ವರ್ತನೆ ; ನಡವಳಿಕೆ : ತಾಯಿಯ ವರಿಸೆ ಈಗ ಮಗಳಿಗೂ ಬಂತು 
(ಮಹಾಗ. ೨೨೪). ಓರಸಿ : ೨. ಸನ್ನೆಯು ತಿರುಪುಗಳ ತುದಿಗಳಿಗೆ ಬಡಿಯುವುದರಿಂದಾಗುವ 
ಒರಸೆಯಾದ ಎರಡು "ಟೆಕ್‌' ಸದ್ದುಗಳ ನಡುವಿನ ಅವಧಿಯು ಅತ್ಮಲ್ಪವಾದರೆ ಅದಕ್ಕೆ 
ಚುಕ್ಕೆಯೆಂತಲೂ . . . ಸಂಕೇತ (ಎಜ್ಞಾಎ. ೨೫. ವರಶೆ : ೨. "ವರಶೆವಿನಿಯೋಗ' 
ಪರಾ. ವರಸೆ : ೧. ಆ ಕುಮಾರಕನು . . . ಬೆಳಗುತಲಿರುವ ಮೊನೆಗಳುಂಟಾದ 
ಹಲ್ಲುಗಳ ವರಸೆಯಿಂದೊಪ್ಪುತ (ಕೃವಾಆ. ೧೬೧); ಒಂದು ವರಸೆ ಇಟ್ಟಿಗೆಗಳ 
ಅಂತರಪ್ರದೇಶಕ್ಕೆ ಸರಿಯಾಗಿ ಮೇಲಣ (ಅಥವಾ ಕೆಳಗಣ) ವರಸೆಯ ಅಂತರಪ್ರದೇಶವು 
ಸೇರಕೂಡದು (ಗಣಿಚ ೧೯೫). ೨. ಇವರು ವರಸೆಯಾಗಿ ಮೇವಾಡವನ್ನು ಆಳಿದರು 
(ಆರ್ಯಕೀ ೨೩). ೩. ಎಲ್ಲರೂ ಒಂದೇ ರೀತಿ ಅಲ್ಲ. ಜಾತಿಗೊಂದು ವರಸೆ !(ಅನ್ನಾವ. ೬೯). 
೪. ಧಾಟಿ; ಶೈಲಿ: ನನೀಲಾಲನ ದನಿಯಿದ್ದಂೆ ! ಪೂರ್ತಿ ಅದೇ ರೀತಿಯದೇ ಮಾತಿನ 
ವರಸೆ ! (ಸಾಹೇಬ್‌. ೨೬೮). ೫. ಕತ್ತಿ, ದೊಣ್ಣೆ ಮುಂತಾದುವುಗಳ ಪ್ರಯೋಗದಲ್ಲಿ 
ತೋರುವ ಕ್ರಮಬದ್ಧವಾದ ಕೌಶಲ ,-ಚಮತ್ಕಾರ: ರೀತಿ ತಿಳಿದು ವರಸೆಗಳ 
ನೂತನ ಕತ್ತಿ ಕಡಾರಿದೊಣ್ಣೆಯ ಸಾಧಕೋತ್ತಮರಾಜಕುವರರು . . . 


ವರುಣ 


ಬೀದಿಯೊಳರ್ತಿಯೊಳೆಡೆಯಾಡುತಿನ್‌ರು ಇನಎ. ೭-೧೮); ನೀನು ಇನ್ನೂ ಸರಿಯಾಗಿ 
ವರಸೆ ಕಲೀಬೇಕು (ಭೀಮಃ. ೬). ೬. ನಂಟು ; ಸಂಬಂಧ ; ವಾವೆ : ಶ್ರೀರಂಗಮ್ಮನು 
ದೂರದವಳಲ್ಲ. ಶ್ರೀದೇವಿಗೆ ದಾಯಾದಿ ವರಸೆಯಲ್ಲಿ ಅಕ್ಕನಾಗಬೇಕು (ಶ್ರೀರಾಯ. ೧೦೭); 
ಬೆಟ್ಟದ ಅರಸರು ದೊರೆಗಳಿಗೆ ವರಸೆಯಲ್ಲಿ ಚಿಕ್ಕಪ್ಪನಂತಿದ್ದರು (ಒಡೆಕ. ೩೪). 
೭. ಹಂಚಿಕೆ ; ಯುಕ್ತಿ ; ಉಪಾಯ : ಪೆರ್ಬುಲಿಗಳನು ವರಸೆಯಿಂ ಗೂಡುಗಳೊಳಗೆ 
ತುಂಬಿಕೊಂಡು (ಕೃಷ್ಣವಿ. ೨-೬೭); ರಾಮಣ್ಣ ಪುನಃ ""ನನಗೆ ಕೇಳಿಸಲೇ ಇಲ್ಲ'' ಅಂತ ವರಸೆ 
ತೆಗೆದ (ಸುವಸಂ. ೫೯). ಆ. ಠೀವಿ ; ಗತಿ ; ಭಂಗಿ : ಮೆರವಣಿಗೆ ಸಮಯದಲ್ಲಿ ಗುಡ್ಡನ 
ಜೊತೆಯಲ್ಲಿ ವಿವಿಧ ವರಸೆಯಲ್ಲಿ ಹೆಜ್ಜೆ ಇಟ್ಟು ಕುಣಿಯುವುದು (ಬೋರೆದೇ. ೩೭). 
೯. ಜೋಡಿ; ಜೊತೆ : ಸುಕುಮಾರಿ ನೀನಾರು ಗಾಡಿಯುತನವನೇನು ವರಸೆಯ 
ಮಾಡಿಕೊಂಡಿಹೆ' ನೀನು ಮಾರ್ಗದಿ ಗೂಡಿದನು ನಮಗೀತನು (ಜಿನಜಭಾ. ೧೬-೫೦); 
ಮದುವೆಯ ಗಂಡು ಹೆಣ್ಣಿನ ವರಸೆ ಅನುರೂಪವಾಗಿದೆ (ರೂಢಿ). ೧೦. [ಸಂಗೀತ] 
ರಾಗ ; ಮಟ್ಟು: ಸಿನೀಮಾಗಳಲ್ಲಿ ಕನಿಷ್ಠಪಕ್ಷ ಅರ್ಧಕ್ಕರ್ಧ ಹಿಂದೂಸ್ತಾನೀ ವರಸೆಗಳೇ 
ಕೇಳಬರುತ್ತಿವೆ (ಗಾನಕ. ೫೫). (ದೇ. ॥ ತಮಿ. ವರಿಚೈ; ತೆಲು. ವರುಸ] 

ವರುಣ (ನಾ). ೧. ದ್ವಾದಶಾದಿತ್ಕದಲ್ಲಿ ಒಬ್ಬ : ಧಾತಾ... ವರುಣ... 
ವಿಷ್ಣುಗಳೆಂಬವರೇ ಕ್ರಮದಿಂ ದ್ಹಾದಶಾದಿತ್ಮರು (ವಿವೇಕ. ೨೬೬). ೨. ನೀರಿನ 
ಅಧಿದೇವತೆಯೂ ಪಶ್ಚಿಮದಿಕ್ಸಾಲಕನೂ ಆಗಿರುವ ಒಬ್ಬ ದೇವತೆ : 
“ವರುಣಂ ಪಶ್ಚಿಮದಿಕ್ಟತಿ . . . ಪ್ರಚೇತಸಂ ಪೆಸರಿಂದಂ'' (ವಸ್ತುಕೋ. ೮-೪೩); 
“ಪಚ್ಚಿಮದ ದೆಶೆಗೊಡೆಯ ಮುನ್ನೀರೆಆೆಯ ನೀರೊಟ್ಟಿಲಾಣ್ಮಂ ನೆಗಟ್ಟೇರನೆನೆ 
ವರುಣನು'' (ಕಬ್ಬಕ್ಕಿ ಇ). ೩. ಒಂದು ಬಗೆಯ ಮರ ; ಬಿಲ್ವಪತ್ರೆ : 
“ವರುಣ : - ವರುಣ, ನವಿಲಡಿಯ ಮರ” (ಓಷಧಿ. ೧೪೫). ೪. ಸಮುದ್ರ. 
೫. ನೀರು. ೬. ಸೂರ್ಯ. ೭. ವಿಷ್ಣು. (ಸಂ. 

ವರುಣಪಾಶ (ನಾ). ೧. ವರುಣನ ಆಯುಧವಾದ ಹಗ್ಗ: "“ವಾರುಣೀ 
ಮದ್ಯವುಂ , ವರುಣಪಾಶವುಂ'' (ಕಾಶಕ್ಯ ೨೯೯); ವರುಣಪಾಶಕ್ಕಿಂತಲೂ ಬಿಗಿಯಾದ 
ನಿಮ್ಮ ಸ್ತೋತ್ರಪಾಶದಿಂದ ನಮ್ಮನ್ನು ನೀವು ಬಂಧಿಸಿರುವಾಗ ನಿಮ್ಮ ಆಶ್ರಮವೇ ನಮ್ಮ 
ಪಾಲಿಗೆ ಅಮರಾವತಿಯಾಗಿದೆ (ಚಿತಂಬಾ. ೪). ೨. ಒಂದು ಬಗೆಯ ಮಾನು. [ಸಂ.] 

ವರುಣಬಾಣ (ನಾ). ಮಂತ್ರಿಸಿ ಬಿಟ್ಟಾಗ ಮಳೆಯನ್ನು ಸುರಿಸುವುದೆಂದು 
ನಂಬಲಾದ ಒಂದು ಬಗೆಯ ಬಾಣ : ಉರಿಯ ಬಾಣಕೆ ವರುಣಬಾಣವ . . . 
ತುಡುಕಿದನು (ಕೌಶಿರಾ. ೨೨-೩೧). [೫.] 

ವರುಣಾತ್ಮಜೆ (ನಾ). ಸಮುದ್ರದಲ್ಲಿ ಹುಟ್ಟಿದುದು ; ಮದ್ಕ ಮುಂತಾದ 
ಮಾದಕಪೇಯ : "ಸುರಾ... ವರುಣಾತ್ಮಜಾ... ಮದ್ಯಂ - ೧೩ ಹೆಂಡದ ಪೆಸರು, 
ದೇವಯೋಗ್ಯ್ಕವಾದ ಮದ್ಮಕ್ಕೂ ಹೆಸರುಗಳು'' (ಸಿದ್ಧಾಂತಿ. ೩೧೮). 

(ಸಂ. ವರುಣಾತ್ಮಜಾ] 

ವರುಣಾನಿ (ನಾ). ವರುಣನ ಹೆಂಡತಿ : ಸಹದೇವನುಂ . . . ವರುಣನ ಮಕರಮುಂ 
ವರುಣಾನಿಯ ಕೊರಲೊಳ([ಯ್ದೆ) ಮಿನುಗುಮುಲ್‌ಯೆಯುಬ್‌ದ ವಸ್ತುಗಳೆಲ್ಲಮಂ 
ತಂದು ಮುಂದಿಟ್ಟಿ೦ (ಪಂಪಭಾ. ೬-೩೨ ವ); ಮುನ್ನಿನ ಕಾಯ್ದುಗೆಟ್ಟು . . . ಚಂಡಕಿರಣಂ 
ವರುಣಾನಿಯ ಕೈಯ ಕೆಂಬರಲ್ಲನ್ನಡಿಯಂತೆ ದಿಟ್ಟಿಗಳವಟ್ಟಿರೆ (ಪಂಠಾಮಾ. ೮-೨). 


[ಸಂ.ವರುಣಾನೀ) 
ವರುಣಾಲಯ (ನಾ). ವರುಣನ ವಾಸಸ್ಥಾನ ; ಕಡಲು ; ಸಮುದ್ರ : 
ಅರುಣೋದಯಪ್ರಭೆಯ, ಗಿರಿಶ್ಫಂಗದುನ್ನತಿಯ ವರುಣಾಲಯಾಯತಿಯ ನಿರುಕಿಸಿದೊಡ 


ಹುದೇಂ? ಬೆರಗು, ಬರಿಬೆರಗು, ನುಡಿಗರಿದೆನಿಪ್ಪಾನಂಹ (ಮಂಕುಕ. ೪೯೫). ([ಸಂ.) 
ವರುಣಾಶೆ (ನಾ). ಪಡುವಣ ದಿಕ್ಕು ; ಪಶ್ಚಿಮ : ತನ್ಮಹೀಧರಾವಧುಣಾಶಾವಿಶೇಷಕ 
ಮಾಗಿರ್ದ ಲೋಹಿತಾಕ್ಸೆ . . . ಸರ್ವತೋಭದ್ರಂಗಳೆಂಬ ದ್ವಿಗುಣ ಚತುಃಕೂಟಂಗಳೊಳಂ 
(ಆದಿಪು. ೬-ಒವ); ವರುಣಾಶಾವನಚೂತವಲ್ಲಿ ಗಗನಾಲಂಬಕ್ಕೆ ಪರ್ಬಿರ್ದು ಭಾಸ್ಕರಚ್ಛೆತ್ರಂ 
ಬರೆ ಸಂಜೆಗೆಂಪೆನಿಪ ಭಾಸ್ರತ್ಪಲ್ಲವಂದಾಳ್ದು (ರಾಜಶೇ ೧೩-೧೧೨). [ಸಂ. ವರುಣಾಶಾ] 
ವರುಣಾಸ್ತ್ರ (ನಾ). ಇ ವರುಣಬಾಣ : ಬಲಮೆಲ್ಲಮಂ ಸುಡುವ ಪಾವಕಜ್ವಾಲೆಯಂ 
ಕಲಿಲಕ್ಷ್ಮಣಂ ಕಂಡು ವರುಣಾಸ್ತ್ರದಿಂದದಂ ನಿಲಿಸಲ್ಕೆ (ಜೈಮಿಭಾ. ೨೦-೫೬). [ಸಂ.) 


೭೭೯೨ 


20 


25 


30 


35 


4s 


ವರೇಕು 


ವರುತ್ರ (ನಾ). ಹೊದೆಯುವ ವಸ್ತ್ರ ; ಉತ್ತರೀಯ. (ಸಂ.] 

ವರುಶ "ಬರಿಸ' ನೋ. 

ವರುಷ "ಬರಿಸ' ನೋ. 

ವರುಷಂಗರೆ (ಕ್ರಿ). ಮಳೆಯನ್ನು ಸುರಿಸು ; ವರ್ಷಿಸು : ಎಲೆ ಕಾಂತ ನಿನ್ನ 
ಸವಿವಚನವರುಷಂಗರೆಯೆ ನಲವಿಂದೆನ್ನ ಹೃದ್ಧರಣಿಯತಿಪದಗೊಂಡು . .. ಸುಜ್ಞಾನಲತೆ 
ಪರ್ಬಿ ಪಲ್ಲವಿಸುತೆ (ನವಮೋ ೬-೩). (ವರುಷ (< ಬರಿಸ) *- ಕರೈ (ಆ ಕಣ್‌ )] 

ವರೂಥ (ನಾ). ೧. ಘರ್ಷಣೆಯಿಂದ ರಥಕ್ಕೆ ಧಕ್ಕೆಯಾಗದಿರುವಂತೆ 
ಸುತ್ತಲೂ ಅಳವಡಿಸುವ ಮರದ ಆವರಣ ಅಥವಾ ಚರ್ಮದ ಹೊದಿಕೆ : 
““ವರೂಢ: , ರಥಗೋಪನಂ - ಈ ೨ ರಥದ ಕಟ್ಟುವಂಜರ'' (ಹಲಾಯು. ೭೪-೨೯೫). 
೨. ಕವಚ ; ಚಿಲಖತ್ತು. ೩. ಗುರಾಣಿ : ಢಾಲು. ೪. ರಕ್ಷಣೆ ; ಕಾಪು. 
೫. ಗುಂಪು ; ಸಮೂಹ. ೬. ಚರ್ಮ. ೭. ಮನೆ.ಆ. ಸೈನ್ಯ ;ಪಡೆ. ೯. ತೇರು ; 
ರಥ : ಅಂತುಭಯವರೂಧಿನಿಯ ಷಿರೂಥಂಗಳ್‌ ಮಲ್ಲಾಮಲ್ಲಿಯಾಗೆ ಕಾದುವಾಗಳ್‌ 
(ಪಂಪಭಾ. ೧೦-೯೦ ವ ); ನರರಿಂ ನರರಂ ಹರಿಯಿಂ ಹರಿಯಂ ವರೂಥಮಂ 
ತದ್ವರೂಢದಿಂದಿಟ್ಟು . . . ಮರುತ್ಸುತಂ ಮೋದಿ ತವಿಸಿದಂ ಮಾರ್ಬಲಮಂ 

[ಸಂ.] 1 

ವರೂಧಿನಿ (ನಾ). ಪಡೆ ; ಸೈನ್ಮ : ಸರಿತ್ಸುತನ ಸುರಿವ ಸರಲ, ಮಲೆಯೊಳಟ್‌ದ 
ನಿಜವರೂಧಿನಿಯ ಸಾವುಂ ನೋವುಮೇವಮಂ ಮಾಡೆ (ಪಂಪಭಾ. ೧೧-೧೮ ವ); 
ಲಂಕೆಗೆತ್ತಿದಂ ಧರೆ ಕಿಅಿದೀ ವರೂಧಿನಿಗೆನಲ್‌ ವಿಲಯಾಂತಕನಂತೆ ಖೇಚರಂ 
(ಪಂರಾಮಾ. ೧೦-೧೧೩). (ಸಂ. ವರೂಧಿನೀ] 

ವರೂಧಿನೀಪತಿ (ನಾ). ಸೈನ್ಮದ ಮುಖಂಡ ; ದಳಪತಿ : ಮುನ್ನಿನ ಮಾಚೈೆಯೊಳೆ 
ವರೂಢಿನೀಪತಿಯಂ ಬೆಸಸಿದೊಡೆ (ಆದಿಪು. ೧೩-೭೮ ವ). ([ಸಂ.] 

ವರೆ "ಬರೈ' ನೋ 

-ವರೈ, - ವಾರೆ (ಅ). ತನಕ ; ವರೆಗೆ :ಕೊಡಗೆಯಾಗಿ ಚಂದ್ರಾದಿತ್ಮವರೆ ಅನುಭವ್ಸಿ 
ಶುಖದಿಂ ಬಾಹರು (ಎಕ. ೫ 6), ಚಿಕ್ಕಬ ೮-೧೨; 1500); ಅಲ್ಲಿಂದ ಇಲ್ಲಿವರೆ ಹೊರಳಿ 
ನೋಡಿ (ಭಾವಗೀ ೬೮೯). “ವಾರೆ: ಮಹಾಜನ(ಅ) ಐವ[ದಿ]ನ್ನ ಸ [ಕಾಲಂ ಕಟ್‌ 
ತುಪ್ಪದ [ತೆ]ಲೆಯ ಚನ್ನ _$, ಸೂರ್ಯ [ವಾರೆ] ದಾನಗೊಟ್ಟಿ (ಸೌಇಇ..೫1- , ೧೩-೧೧; 869); 
ನೀನಲ್ಲದನ್ಮದೈವವುಂಟೆಂಬವನ ಬಾಯ ಕೆನ್ನೆವಾರೆ ಸೀಳಿದಲ್ಲದೆ ಎನ್ನ ಮುನಿಸು 
ಹೋಗದಯ್ಯಾ (ಬಸವ. ೭೫೧). "- ವರಂ'. ಪರಾ. 
(ದೇ ॥ ತಮಿ. ವರೈ, ವರೈವು ಎ ಮಿತಿ, ಸೀಮೆ; ಮಲ. ವರೇ; ತೆಲು. ವರ ಎ ಮೇರೆ) 

-ವರೆಗಂ, - ವರವಿಗೆ, - ವರಿವಿಗೆ, - ವರೆಗೆ (ಅ). ತನಕ : ಚಂದ್ರಾದಿತ್ಮರ ಕಾಲಂ 


(ಗದಾಯು. ೩-೮). 


ವರೆಗಂ . . . ರಾಜ್ಕಾಭಿವ್ರಿ(ವೃ)ದ್ಧಿ ಸಲುತ್ತಿರೆ (ಇಆ. 26, ೨೧೯-೧೪; 614); ಆಯುಂ 
ಶ್ರೀಯುಂ . . . ನೃಪತಿ ನಿನಗೆ ನಿಜಸಂತತಿಯುಂ ನ್ಮಾಯದೆ ಪೆರ್ಚುವುದಕ್ಕೀ 


ತೋಯಧಿಧರ।ಣೀಧ]ರಾಧರ ಸ್ಥಿತಿವರೆಗಂ(ಕವಿರಾ ೩-೨೦೬); ಇನ್ನೆವರೆಗಮಿರ್ದೆವಿನ್ನೆಮಗೆ 
ನಿತ್ತರಿಸಲ್‌ ನೆಜವಿಲ್ಲ (ಆದಿಪು. ೯-೮೯); ಅನ್ನೆಗಮಿನ್ನೆಗಮೆನ್ನೆಗಮೆನ್ನದೆ ಕಡೆಗುಂಟು 
ಲೋಪಮಿದಿಯೊಳ್‌ ಸೀಮೋತ್ಪನ್ನಂ ವರಂ ವರೆಗಮಿರೆ (ಶಮದ. ೨೪೮). - ವರವಿಗೆ : 
ಮುಖ್ಯಅತಿಧಿಗಳು ಬರುವ ವರವಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸುವಂತಿಲ್ಲ (ರೂಢಿ). 
- ವರಿವಿಗೆ : ನೀನು ಎಲ್ಲಿಯವರಿವಿಗೆ ನನ್ನ ಜೊತೆ ಬರಲು ಸಾಧ್ಯವಾಗತ್ತೆ? (ರೂಢಿ). 
- ವರೆಗೆ : ಹನ್ನೆರಡುಯೋಜನವರೆಗೆ (ಪಾಕಾಂ. ತರದ, ವರೆಯ] ಭೋಜನಶಾಲೆಗಳು 
ವಿಸ್ತರಿಸಿದವು (ತೊರರಾ. ೧-೭-೬); ಆ ಕಲ್ಲುಕಟ್ಟೆಯವರೆಗೆ (ತನಕ) ನೀವಿಬ್ಬರೂ ಓಡಿ 
(ಮಧ್ಯಮ. ೧೫೮). "- ವರಂ' ಪರಾ.[ಆ - ವರ್ಮೆ./ ತಮಿ. ವರೈಕ್ಕುಮ್‌; ತೆಲು. ವರಕು) 

- ವರೆಗೆ "ವರೆಗಂ' ನೋ. 

ವರೇಕು (ನಾ). [ಸಂಗೀತ] ರಾಗವನ್ನು ವಿಸ್ತಾರವಾಗಿ ಹಾಡುವಿಕೆ (7?) : 
ಸುಬ್ಬಣ್ಣ ತನ್ನಷ್ಟಕ್ಕೆ ತಾನೇ ಕುಳಿತು ಪಿಟೀಲನ್ನು ನುಡಿಸುತ್ತ ತನಗೆ ತೋರಿದ ಸಂಗತಿ 
ವರೇಕುಗಳನ್ನು ಹಾಕುತ್ತ . . . ಗಾನಯೋಗದಲ್ಲಿ ಮಗ್ನನಾಗಿರುವನು (ಸುಬ್ಬಣ್ಣ. ೯); 
ಅವಳ ಹಾಡಿಕೆಯಲ್ಲಿ . . . ವರೇಕುಗಳು ಅವರಿಗೆ ತುಂಬ ಮೆಚ್ಚಿಕೆಯಾದವು 

[?] 


(ರೂಪಸ. ೪೯). 


ವರೇಣ್ಯ ೭೭೯೩ ವರ್ಗಮೂಲ 


ವರೇಣ್ಯ (ಗು). ೧. ಬಯಸತಕ್ಕ ; ಅಪೇಕ್ಷಣೀಯವಾದ. ೨. ಮುಖ್ಯವಾದ ; 
ಪ್ರಧಾನವಾದ. ೩. ಅತ್ಮುತ್ತಮನಾದ ; ಶ್ರೇಷ್ಠನಾದ. (ನಾ). 
೪. ಮುಖ್ಯವಾದುದ್ದು ; ಪ್ರಧಾನವಾದುದು :"'ಪ್ರಶಸ್ತಂ ವರಂ ರಮಣೀಯಮಪರಂ 
ವರೇಣ್ಮಂ'' (ಮಂಗರಾ. ನಿ೬-೨). ೫. ಶ್ರೇಷ್ಠನಾದವನು ; ಉತ್ತಮ ; ಆಗ್ರೇಸರ : 
ವಾಗ್ಮಿಪ್ರವರಂ ವರೇಣ್ಮನವನೀ ದೇವಾನ್ವಯಕ್ಕೆ (ಸುಕುಮಾ. ೨-೩೮); ಅಖಿಳಕಳಾನೈಪುಣ್ಮ 
ಜನವರೇಣ್ಮನುಮೆನಿಸಿ ಪೊಗಳ್ತೆವಡೆದು (ರಾಜಕ. ೪-೮೨ ವು. ೬. ಪಿತೃದೇವತೆಗಳ 
ಒಂದು ವಿಶಿಷ್ಟಪಂಗಡ. ೭. ಕುಂಕುಮಕೇಸರಿ. (ಸಂ.) 

ವರೇಯುಗ್ರಾಮ (ನಾ). ಒಂದು ಊರಿನ ಹೆಸರು : ಮಾಜುಚ್ಛಮಜುಮನ್ನೋ 
ವರೇಯುಗ್ರಾಮೇ (ಇಆ. ೪, 5೬-೨೯; 00). (7+ ಗ್ರಾಮ। 

ವರೋಪಚಾರ (ನಾ). ಮದುವೆಯ ಕಾಲದಲ್ಲಿ ಹೆಣ್ಣಿನ ಮನೆಯವರು 
ಮದುಮಗನಿಗೆ ಕೊಡುವ ಉಡುಗೊರೆ : ವರದಕ್ಷಿಣೆ, ವರೋಪಚಾರ . . . 
ಅವನಿಗೆ ಏನೂ ಬೇಕಿಲ್ಲವಂತೆ (ನಡೆದಾ. ॥1, ೧೦೦೧); ವರೋಪಚಾರ, ಬೀಗ, ಬೀಗಿತ್ತಿಯರ 
ಉಪಚಾರ . . . ಸಂಪ್ರದಾಯವನ್ನು ಅವರೂ ಬಲ್ಲರು (ದೂರಸ ೧೪೬). [ಸಂ.] 

ವರ್ಕರ (ನಾ). ೧. ಯಾವುದಾದರೂ ಪ್ರಾಣಿಯ ಮರಿ. ೨. ಕುರಿಮರಿ. (ಸಂ.] 

ವರ್ಕುಣಿಕೆ (ನಾ). ಕುದುರೆಯ ಕಣ್ಣಿನ ಮೇಲಿನ ಚರ್ಮದ ಪೊರೆ: ಕಣ್ಣಂ 
ಮುಚ್ಚಿಹ ಪೊಟ್ಟೆಯೆ ಸನ್ನುತ ವರ್ಕುಣಿಕೆ (ಆಶ್ಮಶಾ. ೯-೧೫). |?) 

ವರ "ವರಕ್ಕು' ನೋ. 

ವರ್ಗ (ನಾ). ೧. ತೆಗೆದುಹಾಕುವಿಕೆ; ವರ್ಜನ. ೨. ಸಮಾನಧರ್ಮ, ಜಾತಿ 
ಮುಂತಾದುವುಗಳಿಗೆ ಸೇರಿದ ಮನುಷ್ಯರ ಪ್ರತ್ಮೇಕ ವಿಭಾಗ : ದಾಸಿಯ 
ವರ್ಗದಲ್ಲಿಪ್ಪೆನು ಶಿವಶರಣರ ಮನೆಯಲ್ಲಿ (ಬಸವ. ೪೭೨). ೩. ಒಂದೇ ಜಾತಿಗೆ 
ಸೇರಿದ ಪ್ರಾಣಿಸಮೂಹ. ೪. ಒಂದು ಗುಂಪಿಗೆ ಸೇರಿಸಲಾದ ವಸ್ತು, ವಿಷಯ 
ಮುಂತಾದುವು. ೫. ಗುಂಪು ; ಸಮೂಹ ; ಶ್ರೇಣಿ : ರವಿ ಮುಖ್ಕಂ 
ಗ್ರಹವರ್ಗದೊಳ್‌ (ಸೋಮೇಶ. ೪); ಮುಂದನಟ್‌ಯದ ಗುರುವು 'ಹಿಂದನಟಕಿಯದ ಶಿಷ್ಠ 
ಸಂದೆರಡುವರ್ಗವಟ್‌ಯದಿರ್ದುಪದೇಶ ಕೊಂದುಕೊಂಡಂತೆ (ಸರ್ವಜ್ಞ. ೮೪). 
“ವರ್ಗಕಲಹ' ಪರಾ. ೬. ವಿಭಾಗ ; ಪಕ್ಷ ; ಪಂಗಡ. ೭. ಧರ್ಮ, 
ಅರ್ಥ ಮತ್ತು ಕಾಮ ಎಂಬ ಮೂರು ಪುರುಷಾರ್ಥಗಳು ; ಶ್ರಿವರ್ಗ. 
೮. ವರ್ಗೀಕೃತವಾದ ಶಬ್ದಗಳ ಒಂದು ಗುಂಪು. ೯. ಗ್ರಂಥದಲ್ಲಿನ 
ಪ್ರಕರಣ ; ಅಧ್ಕಾಯ. ೧೦. ಪ್ರಾಂತ್ಯ ; ಪ್ರದೇಶ. ೧೧. ಶಾಲೆಯ ತರಗತಿ ; 
ಇಯತ್ತೆ : ಅವನು ತನ್ನ ವರ್ಗದೊಳಗೆ ಓದುವ ಪುಸ್ತಕಗಳನ್ನೂ ಗಡಿಯಾಲವನ್ನೂ 
ಮಾರಿಕೊಂಡನು (ಮುಂಬಯಿ. ೪-೧೯೨); ಮಕ್ಕಳು ಗದ್ದಲಮಾಡದೆ ಸಾಲಾಗಿ ತಮ್ಮ 
ತಮ್ಮ ವರ್ಗಗಳಿಗೆ ಹೋಗುವರು (ಕಪು ೫-೬). ೧೨. ಮೇಲಧಿಕಾರಿ ಅಥವಾ 
ಸರ್ಕಾರವು ತನ್ನ ನೌಕರನನ್ನು ಒಂದು ವಿಭಾಗದಿಂದ ಅಥವಾ ಊರಿನಿಂದ 
ಮತ್ತೊಂದು ವಿಭಾಗಕ್ಕೆ ಅಥವಾ ಊರಿಗೆ ಕಳಿಸುವುದು : ಪರವೂರಿಗೆ 
ವರ್ಗವಾದಾಗ ಅಗಲುವಿಕೆಯ ಕಣ್ಣೀರು ಸುರಿಸಿ ಹೋಗದವರು ಒಬ್ಬರೂ ಇರಲಿಲ್ಲ 
(ಕಂಬಹು. ೧೨೧); ನನಗೆ ಬೆಂಗಳೂರಿನಿಂದ ಇಲ್ಲಿಗೆ ವರ್ಗವಾದಾಗ . . . ಯತ್ನವಿಲ್ಲದೆ 
ರೈಲನ್ನು ಹತ್ತಿದೆ (ಕಾಯಕ. ೨). ೧೩. ಕಂದಾಯದ ದಾಖಲೆಯಲ್ಲಿ 
ಪ್ರತ್ಕೇಕಸಂಖೈೆಯಿರುವ ಜಮಾನಿನ ಒಡೆತನದ ನಮೂದು ; ಪಟ್ಟಾ: : 
"ವರ್ಗದಾರ' ಪರಾ. ೧೪. ಖಾತೆವಾರು ಜೋಡಿಸಿ ಬರೆದ ಲೆಕ್ಕ ; 
ವರ್ಗೀಕೃತವಾದ ಲೆಕ್ಕ : ವಾಸಪ್ಪಯ್ಮನವರ ಅಂಗಡಿಗೆ ಹೋಗಿ ಕುಳಿತು ಅವರ 
ಹಳೆಯ ಲೆಕ್ಕಗಳನ್ನು ನಕಲು ತೆಗೆಯುವುದಕ್ಕೊ, ವರ್ಗ, ಊಳಿಗಗಳನ್ನು ಇರಿಸುವುದಕ್ಕೊ 
ಸಹಾಯಮಾಡುತ್ತಿದ್ದರು (ಜಾರುದಾ. ೩). ೧೫. [ಗಣಿತ] ಒಂದು ಸಂಖ್ಯೆಯನ್ನು 
ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವ ಲಬ್ಧ: ನಾಲ್ಕೆಂಬುದು ಎರಡರ 
ವರ್ಗ (ಜ್ಕೊೋತಿರ್ವ. ೨೭೩). ೧೬. [ವ್ಯಾಕ] ಕಕಾರದಿಂದ ಮಕಾರದವರೆಗೆ 
ಇರುವ ಐದೈದು ವೃ೦ಂಜನಗಳ ಒಂದೊಂದು ಗುಂಪು ; ಕವರ್ಗ 
ಮುಂತಾದುವು : ಎಯ್ಕೆ ಕಕಾರದಿನಿರ್ಪತ್ತಯ್ಹಕ್ಕರಮೆಯ್ದುವನ್ನೆಗಂ 


ಪರಿವಿಡಿಯಿಂದಯ್ದಯ್ದುಗೆಯ್ದು ವರ್ಣದಿನಯ್ದುಂ ವರ್ಗಂಗಳಕ್ಕುಂ (ಕಾವ್ಕಾಮ ೧೫); 


- 
ಆ 


25 


40 


46 


ಕಕಾರಂ ಮೊದಲಾಗಿ ಮಕಾರಪರ್ಯಂತಮ್ಮೆದೈದುವರ್ಣಂಗಳೊಂದೊಂದು ವರ್ಗಮಾಗಿ, 
ವರ್ಗಮೈದಕ್ಕುಂ (ಕಮದ. ೧೩ ವೃತ್ತಿ). 
ವರ್ಗಮಾಡು ಎ ೧. ನೌಕರನನ್ನು ಬೇರೆ ಸ್ಥಳಕ್ಕೆ ಕಳಿಸು ,-ವರ್ಗಾಯಿಸು : 
ಸಾಹೇಬನು ಸಿಟ್ಟಾಗಿ ತನಗೆ ಬೇಗನೆ ವರ್ಗಮಾಡಿದರೆ ಹೇಗೆ? (ಕೊತಕಾ. ೪೧). 
೨. [ಗಣಿತ] ಒಂದು ಸಂಖ್ಯೆಯನ್ನು ಅದರಿಂದಲೇ ಗುಣಿಸು : ಉಳಿದದ್ದನ್ನು 
ಅದರ ವರ್ಗಮಾಡಬೇಕು. ಲಾಂಬಿಗೂ ಕೂಡ ವರ್ಗಮಾಡಭೇಕು (ಭೂಮಿ೪. ೪೩). [ಸಂ.] 
ವರ್ಗಂಗೊಳ್‌ (ಕ್ರಿ). ಗುಣಿಸಲ್ಪಡು : ""ವರ್ಗಮೆಂದುಂ ಕೃತಿಯೆಂದುಂ 
ವರ್ಗಂಗೊಂಬುದರ್ಕೆ ಹೆಸರು'' (ವ್ಯವಹಾ ೧೧-೨೪). [ವರ್ಗ + ಕೊಳ್‌, 
ವರ್ಗಕಲಹ (ನಾ). ಸಮಾಜದ ವಿವಿಧಶ್ರೇಣಿಗಳಲ್ಲುಂಟಾಗುವ ಜಗಳ : 
ಸರ್ವರಿಗೂ ದೊರೆಯಬೇಕಾದ ಮೂಲಭೂತಹಕ್ಕುಗಳಿಗೆ ಭಂಗ ಬಂದು ವರ್ಗಕಲಹ 
ಪ್ರಾರಂಭವಾಗುತ್ತದೆ (ನವ್ಶಕಾ. ೧೮). (ಸಂ.] 
ವರ್ಗಣಿ (ನಾ). ಚಂದಾ ; ವಂತಿಗೆ : ವರ್ಗಣಿ ಕೊಟ್ಟು ಸದಸ್ಮರಾಗುವುದೊಂದನ್ನು 
ಬಿಟ್ಟು ಗ್ರಿಯವರು ಇನ್ನೆಲ್ಲ ವಿಧದಲ್ಲೂ ವನಿತಾಸಮಾಜದ ಸಹಾಯಕರಾಗಿದ್ದಾರೆ 
(ದೇಜ್ಮೊತಿ. ೨೨); ವಕೀಲರ ಗುಂಪು ವರ್ಗಣಿ ಕೂಡಿಸಿ ಮದುವೆಯ ವೆಚ್ಚದ ಭಾರವನ್ನು 
ಸಹ ವಹಿಸಲು ಒಪ್ಪಿದೆ (ಇಪ್ಪಕ. ೪೬೯). [ಇ-- ಮರಾ. ವರ್ಗಣೀ। 
ವರ್ಗಣಿದಾರ (ನಾ). ೧. ನಿಯಮಿತಕಾಲಕ್ಕೆ ನಿಗದಿಯಾದ ಹಣವನ್ನು 
ಕೊಟ್ಟು, ಪತ್ರಿಕೆ ಮೊದಲಾದುವನ್ನು ಪಡೆಯುವವನು ; ಚಂದಾದಾರ : 
"ಹಿಟಿವಾಯಿಸ್‌' . . . ಹೊರಗಣ ಊರುಗಳಲ್ಲಿ ವರ್ಗಣಿದಾರರಿಲ್ಲದಿದ್ದರೂ . . . 
ಮುಂಬಯಿ ನಾಗರಿಕರು ವಿರ್ಲಾಮವಾಗಿ ಓದುವಂಥ ಪ್ರಸಿದ್ಧಪತ್ರಿಕೆ (ಒಂಟದ. ೩). 
೨. ಉತ್ಸವ, ಸಮಾರಂಭ ಮುಂತಾದ ಸಾರ್ವಜನಿಕಕಾರ್ಯ ಅಥವಾ 
ಧರ್ಮಕಾರ್ಯಗಳಿಗಾಗಿ ವಂತಿಗೆ ಕ್ಲೂಡಿಸುವವನು : ; ನನ್ನ ಕಿಸೆಯೊಳಗಿಂದ 
ಒಂದು ರೂಪಾಯಿ ತೆಗೆದು ಅವಳಿಗೆ ಕೊಟ್ಟು "ದಾರಿಗೆ ಹಚ್ಚು. ಈ ವರ್ಗಣಿದಾರರ 
ಕಾಟ ಹೆಚ್ಚಾಯಿತು (ಚೆಂದುಟಿ. ೪೫). [ಇ-- ಮರಾ. ವರ್ಗಣೀದಾರ್‌] 
ವರ್ಗತ್ರಯ (ನಾ). ಧರ್ಮ, ಅರ್ಥ ಮತ್ತು ಕಾಮವೆಂಬ ಮೂರು 
ಪುರುಷಾರ್ಥಗಳು ; ಶ್ರಿವರ್ಗ : ಮುನಿಯಂ ಸಂಧಿಸಿ ವರ್ಗತ್ರಯಾನ್ಹಿತಂ ನೆಗಟ್ಗೆ 
ಬುಧಂ €ಮದತಿ ೧-೫೯); ಜಯಮಂ ಧರ್ಮಕ್ಕೆ ಧರ್ಮಾನ್ಹಯಮನಸದಳಂ ಸಾಧುವರ್ಗ್ಗಕ್ಕೆ 
ವರ್ಗ್ಗತ್ರಯಮಂ ತನ್ನಂತರಂಗಕ್ಕೊಡರಿಸೆ (ಎಕ. ೪॥, ಶಿಕಾರಿ. ೧೩೬೬-೧೦; 2068). [ಸಂ.) 
ವರ್ಗದಾರ (ನಾ). ಪಟ್ಟಾಸಹಿತವಾಗಿ ಭೂಮಿಯನ್ನು ಪಡೆದಿರುವವನು ; 
ಜಮಾನಿನ ಒಡೆಯ : ಒಬ್ಬನ ಆಸ್ತಿಯ ಬಾಂದಗಲ್ಲು ದಾಟಿದ ಮೇಲೆ 
ಮತ್ತೊಬ್ಬ ವರ್ಗದಾರನ ಸೊತ್ತು ಸರ್ವಸ್ವವೂ ಇರುತ್ತದೆ (ಪರಾಮ ೧೮). 
(ವರ್ಗ 4 - ದಾರ] 
ವರ್ಗಪರೀಕ್ಷೆ (ನಾ). ತರಗತಿಯಲ್ಲೇ ನಡೆಯುವ ಪರೀಕ್ಷೆ : ವರ್ಗಪರೀಕ್ಷೆ 
ಯಲ್ಲಿ ಅವಳು ಚೆನ್ನಾಗಿ ಮಾಡಿದ್ದಾಳೆ (ದೂರಸ. ೨೩೦). (ಸಂ. ವರ್ಗವರೀಕ್ಷಾ) 
ವರ್ಗಪ್ರಾಸ (ನಾ). [ಛಂದ]. ಅನುನಾಸಿಕವೊಂದನ್ನು ಬಿಟ್ಟು ಒಂದು ವರ್ಗದ 
ಮೊದಲ ನಾಲ್ಕು ಅಕ್ಷರಗಳು ಕ್ರಮವಾಗಿ ನಾಲ್ಕುಸಾಲುಗಳಲ್ಲಿರುವ 
ಒಂದು ಬಗೆಯ ಪ್ರಾಸ ; ಉದಾ : ಸಕಲಜನವಿನುತನಂ ಶತಮಖಸದೃಶ 
ವಿಶಾಲವಿವಿಧವಿಭವೋದಯನಂ ಪ್ರಗತಗುಣಗಣನನರಿಬಲವಿಘಟನನಂ ಕಂಡನಣುವನಾ 
ರಾಘವನಂ (ಕವರಾ. ೨-೩೮): ವರ್ಗದಕ್ಕರಂಗಳ್‌ ನಾಲ್ಕುಂ ಸಂತಮಿರೆ ಪೇಲ್ಲ 
ತಾಣದೊಳಂತಕ್ಕುಂ ಪ್ರಾಕ್ತನೋಕ್ತವರ್ಗಪ್ರಾಸಂ೦ (ಕಎರಾ. ೨-೩೬). |[ಸಂ.] 
ವರ್ಗಭೇದ (ನಾ). ಸಮಾಜದಲ್ಲಿರುವ ಉಚ್ಚವರ್ಗ ಮತ್ತು ಕೆಳವರ್ಗಗಳೆಂಬ 
ಭೇದ : ವರ್ಗಭೇದವನ್ನು ನಮ್ಮ ಜನ ಸಂತೋಷದಿಂದ ಕಹಿಯಿಲ್ಲದೆ ಕಾಯ್ತಾರೆ. 
ಆದ್ದರಿಂದ ಈ ದೇಶಕ್ಕೆ ಮಾರ್ಕ್ಸಿಸಂ ಕೂಡ ವಿನಾಯತಿ (ಹೊಸಸ್ಟಿ. ೨೪೧). ಸಂ.) 
ವರ್ಗಮೂಲ (ನಾ). [ಗಣಿತ] ಸಮಾನವಾದ ಎರಡುಸಂಖ್ಯೆಗಳನ್ನು 
ಗುಣಿಸಿದಾಗ ಬರುವ ಸಂಖ್ಯೆಗೆ ಮೂಲಸಂಖ್ಯೆ ; ವರ್ಗಮಾಡಿದ ಲಬ್ಧಕ್ಕೆ 
ಮೂಲವಾದ ಸಂಖ್ಯೆ; ಉದಾ : ನಾಲ್ಕರ ವರ್ಗ ಹದಿನಾರು ; ಹದಿನಾರರ 
ವರ್ಗಮೂಲ ನಾಲ್ಕು .: ಉಗ್ಗಡದ ಘನವರ್ಗಮೂಲವನಲ್‌ದೊಡೀ ಭವದ ಹಗ್ಗ 


ವರ್ಗಾಕ್ಷರ 


ಹರಿದೇಟುವೆನೆ ಮುಕ್ತಿಯ (ಪ್ರಹ್ಲಾಚ. ೭-೧೯); ಇವುಗಳ ಮೇಲೆ ಗುಣಾಕಾರ ಕೋಷ್ಟಕಗಳು, 
ವರ್ಗಗಳ ಮತ್ತು ವರ್ಗಮೂಲಗಳ ಕೋಷ್ಟಕಗಳು . . . ಮುಂತಾದುವು ಬರೆಯಲ್ಪಟ್ಟಿವೆ 
(ಗಣಿಚ. ೧೩). [ಸಂ.] 

ವರ್ಗಾಕ್ಷರ (ನಾ). [ವ್ಕಾಕ] ಕಕಾರದಿಂದ ಮಕಾರದ ವರೆಗಿನ ಇಪ್ಪತ್ತೈದು 
ಅಕ್ಷರಗಳ ಸಮೂಹ ; ವರ್ಗೀಯಾಕ್ಷರ : ಆ ವರ್ಗಾಕ್ಷರಂಗಳಿರ್ಪತ್ತೈದಆ 
ಕಡೆಯಕ್ಕರಂಗಳವರ್ಗಂಗಳ್‌ (ಶಮದ. ೧೩ ವೃತ್ತಿ. [ಸಂ.! “ 

ವರ್ಗಾಯಿಸು 'ವರ್ಗಿಸು' ನೋ. 

ವರ್ಗಾವಣೆ (ನಾ). ೧. ವರ್ಗಾಯಿಸುವಿಕೆ ; ವರ್ಗಮಾಡುವಿಕೆ : ಅವನ 
ಹುದ್ದೆಯ ವರ್ಗಾವಣೆಗೆ ಅವಳೇ ಮುಖ್ಯಕಾರಣಳಾಗಿದ್ದಳು(ಪುನರು. ೨೨೨). ೨. ಅಧಿಕಾರ, 
ವಸ್ತು ಮುಂತಾದುವು ಒಬ್ಬನ ವಶದಿಂದ ಮತ್ತೊಬ್ಬನ ವಶಕ್ಕೆ ಹೋಗು 
ವುದು; ಹಸ್ತಾಂತರ : ಎಲ್ಫಿನ್‌ಸ್ಟನ್‌ . .. ಎಂದು ಜನ ತಮ್ಮ ಆಡಳಿತವನ್ನು ತಾವೇ 
ನೋಡಿಕೊಳ್ಳಲು ಸಮರ್ಥರಾಗಿ ಅವರ ಕೈಗೆ - ತಾನಾಗಿಯೋ ಆಥವಾ ಬಲಾತ್ಕಾರ 
ದಿಂದರೋ - ಅಧಿಕಾರ ವರ್ಗಾವಣೆಯಾಗಬಹುದು ಎಂದು ಯೋಚಿಸುತ್ತಿದ್ದನು 
(ಡಾಡಾನ. ೪, ಪಕ). [ಆ ವರ್ಗ + - ಅಣೆ) 

ವರ್ಗಾವರ್ಗಿ (ನಾ). ನೌಕರಿ ಮುಂತಾದುವಕ್ಕೆ ಸಂಬಂಧಿಸಿದಂತೆ ಇಬ್ಬರು 
ನೌಕರರಿಗೆ ಪರಸ್ಪರ ಪ್ರಯೋಜನವಾಗುವಂತೆ ಒದಗುವ ವರ್ಗ : ಅವರೇನು 
ಮಾಡಬಹುದು? ವರ್ಗಾವರ್ಗಿ ಮಾಡಬಹುದು (ಕೊತಕಾ. ೪೨). 

[೪-- ಮರಾ. ವರ್ಗಾವರ್ಗೀ। 

ವರ್ಗಿಸು, ವರ್ಗಾಯಿಸು (ಕ್ರಿ). ೧. ಜೊತೆಮಾಡು ; ಕೂಡಿಸು ; ಸೇರಿಸು: 
ದುರ್ಗಂಧವೊಡಲ ಮೂಳರಿಗೆ ಮೂಳರ ತಂದು ವರ್ಗಿಸಿ ಸರಿಮಾಡಬಹುದು 
(ಭರಟ. ೯-೯೩). ೨. [ಗಣಿತ] ಗುಣಿಸು ; ಗುಣಾಕಾರ ಮಾಡು : ವರ್ತಿಸು ವರ್ಗಿಸು 
ಈಡಿಆ್‌ , . , ಕಾದಿಸು ಪೂಜಿಸು ಉತ್ತಮದಿಂ ವೇಲ್‌ ಮೊದಲ ಗುಣಕಾರಂಗಳ್‌ 
(ವೃವಹಾ. ೧೦-೫). ವರ್ಗಾಯಿಸು : ೩. ನೌಕರನನ್ನು ಕೆಲಸದ ಮೇಲೆ ಬೇರೆ 
ಜಾಗಕ್ಕೆ ಕಳಿಸು ; ವರ್ಗಮಾಡು : ಮೊಪಾಸನು . . . ಕೆಲಕಾಲದ ಮೇಲೆ ಅಲ್ಲಿಂದ 
ಶಿಕ್ಷಣಮಂತ್ರಿಮಂಡಲಕ್ಕೆ ವರ್ಗಾಯಿಸಲ್ಪಟ್ಟಿನು (ಮೊವಾಸಾ. ೪ ಮುನ್ನುಡಿ); ಇಬ್ಬರನ್ನು 
ವರ್ಗಾಯಿಸಿದರೆ . . . ಕೆಲಸ ನಡೆಸಲು ಒಬ್ಬರಾದರೂ ಉಳಿಯುವರು 
(ಠೂರಾಣಿ. ೨೨೦). ೪. ಆಧಿಕಾರ, ವಸ್ತು ಮುಂತಾದುವನ್ನು ಬೇರೆ ಸ್ಥಳಕ್ಕೆ 
ತೆಗೆದುಕೊಂಡು ಹೋಗುವಂತೆ ಮಾಡು ; ಸ್ಮಳಾಂತರಿಸು : ಸಾಕಷ್ಟು 
ಬೆಳೆದಿರುವ ಸಸಿಗಳನ್ನು ಹದಮಾಡಿರುವ ಜಮಿನಿಗೆ ವರ್ಗಾಯಿಸಬೇಕು (ತರಬೆ. ೬); 
ನಾಲ್ಕನೆಯ ಕಲೀಫ ಅಲಿ ಸರ್ಕಾರದ ಕೇಂದ್ರವನ್ನು ಇರಾಕಿನಲ್ಲಿಯ ಕೂಘಾಪಟ್ಟಣಕ್ಕೆ 
ವರ್ಗಾಯಿಸಿದನು (ಇಸ್ಲಾಂಸಂ. ೧೪).೫. ಆಧಿಕಾರ, ವಸ್ತು ಮುಂತಾದುವನ್ನು 
ಇನ್ನೊಬ್ಬನ ವಶಕ್ಕೆ ಕೊಡು ; ಹಸ್ತಾಂತರಿಸು : ೧೮೫೮ರಲ್ಲಿ ಡಿಲ್ಲೀ ಡಿವಿಜನ್‌ 
ಪಂಜಾಬುಅಧಿಕಾರಕ್ಕೆ ವರ್ಗಾಯಿಸಲ್ಪಟ್ಟಿತು (ಭೂಗೋಳ. ೫೯); ಆ ವೆಚ್ಚವನ್ನು . . . 
ಸರಕಾರದ ಲೆಕ್ಕಕ್ಕೆ ವರ್ಗಾಯಿಸತಕ್ಕದ್ದು (ಫನರು. ೧೧೧). ೫ ಈ ರೂಪವನ್ನು ಬಹುಶಃ 
ಹಿಂದೀಮೂಲದಿಂದ ಬಂದಿರುವ "ದಬಾಯಿಸು', "ಬದಲಾಯಿಸು' 
ಮುಂತಾದ ರೂಪಗಳ ಸಾದೃಶ್ಮದಿಂದ ಮಾಡಿಕೊಂಡಿರಬಹುದು. 

(ವರ್ಗ + - ಇಸ್ಸ್ಬು) 

ವರ್ಗೀಕರಣ (ನಾ). (ವಿಶೇಷವಾಗಿ ವಿಜ್ಞಾನವಿಭಾಗಗಳಿಗೆ ಸಂಬಂಧಿಸಿದಂತೆ 
ಮಾಡುವ) ವಿಂಗಡಣೆ ; ಪೃಥಕ್ಕರಣೆ : ಜೀವನಿಗೆ ಸಂಬಂಧಪಟ್ಟ ಸಿದ್ಧಾಂತಗಳ 
ಶ್ರೇಷ್ಠ ವರ್ಗೀಕರಣವಿದು (ಜೀವಾತ್ಮ. ೧೮); ನಾವು ಸದಾ ಮಾನವಜಾತಿಯನ್ನು ಇದೇ 
ರೀತಿಯಲ್ಲಿ ವರ್ಗೀಕರಣ ಮಾಡುತ್ತೇವೆ (ಪುನರು. ೨೫೩). (ಸಂ.] 

ವರ್ಗೀಕರಿಸು (ಕ್ರಿ). ವರ್ಗಗಳನ್ನಾಗಿ ವಿಭಾಗಿಸು ,--ವಿಂಗಡಿಸು : ಈ 
ಜಾನಪದ ನೃತ್ಮಗಳನ್ನು ಭಾರತದ ಆಡಳಿತ ವಿಭಾಗಗಳಂತಲ್ಲದೆ, ಭೌಗೋಳಿಕ 
ಪ್ರದೇಶಗಳ ರೀತ್ಮ ವರ್ಗೀಕರಿಸಿದ್ದೇವೆ (ಛಾರಜಾ. ೨೫); ವರ್ಣಗ್ರಾಹಿಯನ್ನು ಆಧರಿಸಿಯೂ 
ರಂಗುಗಳನ್ನು ವರ್ಗೀಕರಿಸಬಹುದು (ಕವಕೋ 1.೮೨೬). 

(ವರ್ಗೀಕರಣ 4 - ಇಸ್ಕು) 


೭೭೯೪ 


25 


30 


35 


40 


45 


ವರ್ಜಿಸು 


ವರ್ಗೀಯ (ಗು). ೧. ಒಂದು ಗುಂಪಿಗೆ ಸೇರಿದ. (ನಾ). ೨. (ವ್ಯಾಕ] 
ಅಕ್ಷರಗಳ ಒಂದು ಗುಂಪಿಗೆ ಸೇರಿದ ಅಕ್ಷರವರ್ಗ : ವ್ಯಂಜನಗಳು: - 
ವರ್ಗೀಯ : ಕಖ ಗ ಘ ಜ (ಕೈಪಿಡಿ. ೩). (ಸಂ. 

ವರ್ಗೀಯವೃಂಜನ (ನಾ). [ವ್ಯಾಕ] "ಕ' ಕಾರದಿಂದ "ಮ' ಕಾರದ ವರೆಗೆ. 
ಐದ್ಮೆದಕ್ಷರಗಳ ಗುಂಪಾಗಿ ವಿಭಾಗಿಸಲ್ಪಟ್ಟಿರುವ ವ್ಯಂಜನ : ವ್ಯಂಜನಗಳಲ್ಲಿ 
ವರ್ಗೀಯವ್ಯಂಜನಗಳೆಂದೂ ಅವರ್ಗೀಯವ್ಮಂಜನಗಳೆಂದೂ ಎರಡುವಿಧ (ಶಬ್ದಾದ. ೧); 
ವರ್ಗಗಳಿಗೆ ಸೇರುವುದರಿಂದ ಈ ೨೫ ವ್ಯಂಜನಗಳಿಗೂ ವರ್ಗೀಯವ್ಮಂಜನಗಳೆಂದು 
ಹೆಸರು (ಮಧ್ಯಮ. ೧೩). ([ಸಂ.) 

ವರ್ಗೋದಿತ (ನಾ). ವ ವರ್ಗಪ್ರಾಸ : ವಿನುತಪ್ರಾಸು ಶಾಯೋಪನತಂ 
ವರ್ಗೋದಿತಂ ಸಮಾಪಗತಂ ಮತ್ತನುಗತಮಂತಗತಂ ಸಂಜನಿತ ವಿಭೇದೋಕ್ತಿಯಿಂದ 
ಮಿಂತಾಟು (ಕವಿರಾ. ೨-೩೧). (10. 

ವರ್ಚಸ್ಕ (ನಾ). ಮಲ ; ಅಮೇಧ್ಯ : 
ಪುರೀಷಮುಚ್ಚಾರಂ'' (ವಸ್ತುಕೋ. ೭೨-೩೧). ([ಸಂ.1 

ವರ್ಚಸ್ವಿ (ನಾ).೧. ಶಕ್ತಿಯುತವಾದುದು ; ಪ್ರಭಾವಿಯಾದುದು : ವಾಲ್ಮೀಕಿಯ 
ಉಪಮೆಗಳು ಸಾಮಾನ್ಯವಾಗಿ . . . ವರ್ಚಸ್ಟಿಯಾದ ಉಪಮೆಗಳಾಗಿವೆ (ಭಾರದ. ೯೨). 
೨. ಕಾಂತಿಯಿಂದ ಕೂಡಿದುದು ; ತೇಜಃಪೂರ್ಣವಾದುದು : ವರ್ಚಸ್ಟಿಯಾದ 
ಸುಂದರರೂಪು, ಬಹು ಒಳ್ಳೆಯ ನಡತೆಯುಳ್ಳ ಹುಡುಗ (ಶಾಂತಲಾ. ೧೬). 
೩. ಸಮರ್ಥ ; ಪ್ರಭಾವಶಾಲಿ : ""ವರ್ಚಸ್ಟೀ ವ ಪ್ರಭಾವವಂತಂ'' (ಕಾಶತ್ಯ. ೨೩೬). 
೪. ತೇಜಸ್ಸಿನಿಂದ ಕೂಡಿರುವವನು ; ತೇಜಸ್ವಿ : ವರ್ಚಸ್ಟಿಯಾದ ಅವರನ್ನು 
ಕಂಡಕೂಡಲೆ ಗೌರವ ಹುಟ್ಟಿತು (ರೂಢಿ). ೫. ಚಂದ್ರ. (ಸಂ. ವರ್ಚಸ್ಕಿನ್‌] 

ವರ್ಚಸ್ಸು (ನಾ). ೧. ಶಕ್ತಿ ; ಸಾಮರ್ಥ್ಯ : ಎನ್ನ ವರ್ಚಸ್ಸಿಗೆ ವಕಾರವಾಗಿ 
ಬಂದೆಯಯ್ಮ ಬಸವಣ್ಣ (ಮೋಳಿಮಾ. ೨೦-೮೦); ವ್ಯಾಸಮುನಿಗಳ ವಾಗ್‌ರುರಿಯು 
ಗೀತೆಯಲ್ಲಿ ವಿಶೇಷವರ್ಚಸ್ಸಿನಿಂದ ಹರಿದಿದೆ (ಧರ್ಮಸಾ. ೧೧೧). ೨. ಕಾಂತಿ ; 
ತೇಜಸ್ಸು : “ವಚಣ, ತೇಜಃ. . . ರಶ್ಮಿಃ - ಈ ೧೧ ದೀಪ್ತಿ'' (ಹಲಾಯು. ೧೨-೬೫). 
೩. ಪ್ರಭಾವ : ಕೇಶವನ ಮೇಲಿದ್ದ ಭೀಮೂನ ವರ್ಚಸ್ಸನ್ನು ನೋಡಿ ಇವನೇ 
ಇದರಲ್ಲಿ ಹಾದಿ ತೋರಿಸಬಲ್ಲನೆಂದು ಅವರಿಗೆ ಮನವರಿಕೆಯಾಗಿತ್ತು (ಸಮಜೀ ೨೦೦). 
೪. ರೂಪ ; ಆಕಾರ. ೫. ಅಮೇಧ್ಯ ; ಮಲ . ೬. ವೀರ್ಯ ; ರೇತಸ್ಸು. ೭. 
ಬುಧಗ್ರಹ. (ಸಂ. ವರ್ಚಸ್‌] 

ವರ್ಜ (ನಾ). ಬಿಡುವುದು ; ತ್ಕಾಜ್ಮ : ಹಸಿವೆಯಾದ ಹೊರತು ನಾನು ಕೂಳು 
ತಿನ್ನುವುದನ್ನು ವರ್ಜಮಾಡಿದೆನು (ಪ್ರೇಮವಿ. ೫೭). [ಸಂ.1 

ವರ್ಜನ (ನಾ). ೧. ಬಿಡುವುದು ; ತ್ಯಜಿಸುವುದು : "ವರ್ಜಿಸು' ಪರಾ. 
೨. ಹಿಂಸಿಸುವುದು. ೩. ಕೊಲೆ ; ವಧೆ : ""ವರ್ಜನಂ ಪ್ರಶಮನಂ. . . ಪ್ರಮಾಪಣಂ 
ಕೊಲೆಗೆ ನಾಮಂ'' (ಮಂಗರಾ. ೮೮-೩೯). ೪. ಗ್ರಂಥಸಂಪಾದನೆ ಮಾಡುವಾಗ 
ಕವಿಯ ಪಾಠವನ್ನು ತಪ್ಪೆಂದು ತೀರ್ಮಾನಿಸಿ ಬಿಟ್ಟುಬಿಡುವುದು 
ಕವಿ ಹೀಗೆ ಎಂದಿಗೂ ಬರೆದಿರಲಾರ ಎಂದು ತೀರ್ಮಾನಮಾಡಿ ಪಾಠವನ್ನು ಬಿಡುವುದು 
ವರ್ಜನ (ಕನ್ನಸಂ. ೧೭೭). (ಸಂ. 

ವರ್ಜನೀಯ (ಗು).೧. ಬಿಡಬೇಕಾದ ;ತ್ಯಜಿಸಬೇಕಾದ. ೨. ಅಯೋಗ್ಯವಾದ ; 
ಉಚಿತವಲ್ಲದ. (ಸಂ. 

ವರ್ಜನೆ (ನಾ). ಬಿಡುವಿಕೆ ; ತ್ಕಾಜ್ಕ : ಆ ರಸಗಳಲ್ಲಿಯೂ ಶೃಂಗಾರದಲ್ಲಿ ಹೇಗೋ 
ಹಾಗೆ ಉಕ್ತದೋಷಗಳ ವರ್ಜನೆ ಕಂಡುಬರುತ್ತದೆ (ಧ್ಮನ್ಮಾಲೋ ೭೪ ಅಡಿಟಿ); 
ಮದ್ಮಮಾಂಸಗಳ . . . ವರ್ಜನೆ ಶ್ರೇಯಸ್ಕರ (ತತ್ವಪ್ರಾ. ೧೧೮). (ಸಂ. ವರ್ಜನ] 

ವರ್ಜಿತ (ಗು). ಬಿಟ್ಟ; ಹೊರತುಪಡಿಸಿದ; ತ್ಮಜಿಸಿದ: ವರ್ಜಿತಪ್ರಜ್ಞಾನಪರನಂ 
- - ೬ ಎನ್ನಂ ಸಲಹು (ಬಸಪು. ೨೨-೫೧). [x0.] 

ವರ್ಜಿಸು (ಕ್ರಿ). ೧. ಬಿಡು ; ತೊರೆ ; ತ್ಯಜಿಸು : ನಿನ್ನಸುವಂ ಪತಿಕಾರ್ಯದೆ 
ವರ್ಜಿ [ಪಾಠಾ. ನಚ್ಚಿ]ಸಿದ್ದೆ ನಿನ್ನನ್ನನಾವನಂಗಾಧಿಪತೀ (ಗೆದಾಯು. ೫-೨೨); 
ಬೆಸನಂಗಳೇಟುಮಂ ವರ್ಜಿಸಿ ಪಂಚೌದುಂಬರಂಗಳಂ ತೊಟೆದು ಮನಂಬೊಸೆದು 


"““ಶಮಲಂ ವರ್ಚಸ್ಕಂ . . . 


ವರ್ಜ್ಯ 


ಪದಾರ್ಥದೊಳೊಳಪೊಕ್ಕೆಸಗುವ ಸದೃಷ್ಟಿ ತಾನವಂ ದರ್ಶನಿಕ೦ (ಶಾಸ್ತ್ರಟೀ ೫೫-೨); 
ಕೋಪಾವೇಶದಿಂದ ಅವನು ತನ್ನನ್ನು ವರ್ಜಿಸಿದ್ದನು (ಓಂಕರ. ೩೪). ೨. ನಾಶಮಾಡು ; 
ಧ್ವಂಸಗೊಳಿಸು: ಅಜಮಿಳನಿಗೆ ನಿಜಪುರವನು ಕೊಟ್ಟಾನೆ ಕುಜನರನು ವರ್ಜಿಸಿದಾನೆ 
(ಕನಕ. ೧೮೭-೩). (ವರ್ಜನ + - ಇಸ್ಬು] 
ವರ್ಜ್ಯ (ಗು). ೧. ಬಿಡಬೇಕಾದ ; ತ್ಯಜಿಸಲು ಯೋಗ್ಕವಾದ. ೨. ಇಲ್ಲದ ; 
ರಹಿತ : ವನಿತಾಪಶುಪಂಡಕವರ್ಜ್ಯನಿವಾಸೋದ್ದೇಶದೆಡೆಗಳೊಳ್‌ ಚರಿಯಿಸುತುಂ 
ಮುನಿಪತಿ ವಿವಿಕ್ತಶಯ್ಯಾಸನಮೆಂಬಯ್ದನೆಯ  ತಪದೊಳುಪಗತನಾದೊಂ 
(ಸುಕುಮು. ೪-೮). (ನಾ). ೩. ಬಿಡಬೇಕಾದುದು ; ನಿಷಿದ್ಧ : ನಮ್ಮ ಆಚಾರ 
ವೃವಹಾರಗಳಲ್ಲಾಗಲಿ ಮಂಗಳಸಮಾರಂಭಗಳಲ್ಲಾಗಲಿ ತಾಳೆಯ ಸೋಂಕು ವರ್ಜ್ಯ! 
(ಶಾಸಗಿ ೧೯); ಈ ಹಾಳು ಇಸ್ಟೇಟುಆಟ - ವರ್ಜ್ಯ! (ನಡೆದಾ. ॥, ೮೬೪). ([ಸಂ.] 
ವರ್ಣ (ನಾ). ೧. ಬಿಳಿ, ಕೆಂಪು, ಹಸುರು ಮೊದಲಾದ ಬಣ್ಣ ; ರಂಗು : 
ವಿಕಚಕರ್ಣಿಕಾರ ವರ್ಣಮುಂ . . . ದೀರ್ಫಾಯುಷ್ಕಮುಂ ತನಗನುಸಂಗತಮಾಗೆ 
(ಶಾಂತಿಪು. ೧೦ ೯೪ ವ); ಸುರಕಾರ್ಮುಕದ ವರ್ಣಗಳ ಮೆರೆದು ಮೋಹಿಸುವ 
ನಾನಾಕುಸುಮತತಿಯ ಕೇಸರದ ಧೂಳಿಯಂ ಕೆದರುತಿಹ ಗಾಳಿಯಂ ಕೆಳೆಗೊಂಡು 
(ಚಿತ್ರಾಂಗ. ೭೨-೧೯೬೧). ೨. ಬಣ್ಣದ ದ್ರವ , ಪುಡಿ ಮುಂತಾದುವು : ಅಕಟ 
ರೇಖೆಯಿನಪ್ಪವರ್ಣದ ಮಿಶ್ರವರ್ಣದೊಳಾದ ಕೌತುಕಮೆ ವೃಕ್ಷ 
ಜಾತಿಯೊಳೋಜೆಯಂ ಗೆಡೆಗೊಂಡ ಚಿತ್ರಿಕನ ಭಾವಮೆ (ಮಲ್ಲಿಪು ೫-೪೩). 
“ವರ್ಣಪೂರ' ಪರಾ. ೩. (ದೇಹದ) ಹೊಳಪು ; ಕಾಂತಿ. ೪. ಬ್ರಾಹ್ಮಣ, 
ಕ್ಷತ್ರಿಯ, ವೈಶ್ಶ ಮತ್ತು ಶೂದ್ರ ಎಂಬ ನಾಲ್ಕು ಪ್ರಕಾರದ ಪ್ರಾಚೀನ 
ಸಾಮಾಜಿಕ ವ್ಯವಸ್ಥೆಯಲ್ಲಿನ ಒಂದು ಪಂಗಡ : ತನ್ನ ಮುನ್ನ ಪಡೆದ 
ವರ್ಣತ್ರಯಕ್ಕಂ ಭರತನಿಂದಮಿನ್ನಪ್ಪ ವಿಪ್ರವರ್ಣಕ್ಕಂ ಯಥೋಚಿತವೃತ್ತಿಗಳನಜುಪಲು 
(ಅದಿಪು. 6-೭೨ ವ); ವಿಶೃಜಗ(ನ್ನು)ತಂ ಸಕಳವರ್ಣ್ನಶ್ರೇಷ್ಠಮಾ ವರ್ಣ್ನಮೆಂದೆನಸುಂ 
ಕೈಕೊಳೆ . ಪೆಂಪುವೆತ್ತು (ಕಣಆ. ೩-೨-೫೬; 1066). ೫. ಅಕ್ಷರ : ಕಲಿಸಿದಾತಂ 
ವರ್ಣಮಾತ್ರಂ ಗುರು (ಸೋಮೇಶ. ಆ); ಅಕ್ಕರಮುಂ ವರ್ಣಮುಮೆಂದಕ್ಕುಂ 
ಶುದ್ಧಾಕ್ನರಕ್ಕೆ ನಾಮಂ (ತಮದ. ೨). ೬. ಕೀರ್ತಿ ; ಯಶಸ್ಸು. ೭. ಸದ್ಗುಣ. 
ಆ. ಹೊಗಳಿಕೆ ; ಸ್ತುತಿ. ೯. ವೇಷಭೂಷಣ ; ಅಲಂಕಾರ. ೧೦. ರೂಪ ; 
ಆಕೃತಿ : ನಾನಾವರ್ಣದ ಸಂಸಾರ ಹಾವು ಹಾವಡಿಗನ ಸ್ನೇಹದಂತೆ (ಬಸವ. ೧೨). 
"ವರ್ಣಶೂನ್ಮ' ಪರಾ. ೧೧. ಮೇಲುಹೊದಿಕೆ. ೧೨. ಆನೆಗೆ ಹೊದೆಸುವ 
"ಇ್ಲದ ಬಟ್ಟೆ : ""ವರ್ಣಃ , ಪರಿಸ್ತೋಮಃ , ಕುಥಃ, ಕುಥಾ, ವಮತಂ - ಈ ೫ 
೨ಸ್ತೋಮಂ'' (ಹಲಾಯು. ೫೧-೧೫೩). ೧೩. ಗುಣ ; ಸ್ವಭಾವ. ೧೪. ದೇಹಕ್ಕೆ 
ಗಂಧಾದಿ ಅನುಲೇಪನಗಳನ್ನು ಬಳಿಯುವುದು ; ಉದ್ವರ್ತನ. ೧೫. ಚಿನ್ನ ; 
ಬಂಗಾರ, ೧೬. ಕುಂಕುಮಕೇಸರಿ : ""ಕುಂಕುಮಂ ಘುಸೃಣಂ ವರ್ಣಂ 
೬. ಜಾಪಕಂ- ಈ ೭ ಕುಂಕುಮಂ'' (ಹಲಾಯು. 6೯-೩೮೯). ೧೭. ಅಂದ ; ಶೋಭೆ : 
"ವರ್ಣದಾಸಿ' ಪರಾ. ೧೮. ವ್ರತ ; ನೇಮ. ೧೯. [ಸಂಗೀತ] ಹಾಡುವ 
ಮನೋಧರ್ಮ : ರಾಗ ರೂಪ ತಾಳಲು ಅವಶ್ಶವಾಗಿ ನಾಲ್ಕು ಅವಯವಗಳುಂಟು. 
ಕ್ರಮವಾಗಿ ಅವು (೧) ವರ್ಣ, (೨) ಆರೋಹ, (೩) ಅವರೋಹ, (೪) ಸಂಚಾರಿ. 
ಹಾಡಬೇಕೆಂಬ ಮನೋಭಾವವೇ ವರ್ಣ (ಸಂಗೀಟಂ.೨೨). ೨೦. [ಕಾವ್ಮಮಾ) 
ಹಾಡುವುದಕ್ಕೆ ಅನುಕೂಲವಾಗುವಂತಿರುವ ದೇಶೀಯಬಂಧದ 
ಕಾವ್ಕರಚನೆ; ಹಾಡುಗಬ್ಬ : ನಿಬದ್ಧಗಾಯನದಲ್ಲಿ (೧) ಬರೇ 
ರಾಗಲಯಪ್ರಧಾನವಾದ ಪ್ರೌಢಬಂಧಗಳೂ (ಧ್ರುವ, ಪದ, ವರ್ಣ, ಗೀತ . . . 
ಇತ್ಯಾದಿ) . . . ಕೃತಿಗಳೂ ಸೇರುತ್ತವೆ (ಭಾರದ. ೫೪೨); ಪರಮೇಶ್ವರಭಾಗವತರೂ 
ಸ್ಟಾತಿತಿರುನಾಳರೂ ಸುಂದರವಾದ ವರ್ಣಗಳನ್ನು, ಕೀರ್ತನೆಗಳನ್ನು ರಚಿಸುವುದರಲ್ಲಿ 
ಬಹಳ ಗಂಟೆಗಳ ಕಾಲ ಜೊತೆಯಲ್ಲಿ ಕಳೆಯುತ್ತಿದ್ದರು. ಸಂಗೀತ. ೪೪). "ಶ್ವೇತ 
ಮೊದಲಾದ ವರ್ಣಂಗಳೊಳು ವಿಪ್ರಾದಿ ಜಾತಿಯೊಳು ವ್ರತದೊಳಕ್ಷರದೊಳು 
ವಿಶೋಭೆಯೊಳು ಗೀತದೊಳು ವೇಷದೊಳು ಶ್ರುತಿಯೊಳು. ನಿರಂತರಂ 
ವರ್ಣಾಭಿಧಾನಮಕ್ಕುಂ'" (ಮಂಗರಾ. ೧೬-೩). ೨೧. [ಗಣಿತ] ಒಂದು ಎಂಬ 


ಲತಾದಿ 


೭೭೯೫ 


ವರ್ಣಗಣ 


ಸಂಖ್ಯೆಯ ಸಂಕೇತ ೨೨. [ಭಾಷಾಶಾ] ಧ್ವನಿಮಾ ; ಮೂಲಾಕ್ಷರ. 
೨೩. (ದ್ರೈತ] ಇಪ್ಪತ್ತು ದ್ರವ್ಯಗಳಲ್ಲಿ ಒಂದು : ಪರಮಾತ್ಮ, ಲಕ್ಷ್ಮಿ... 
ವರ್ಣ, ಅಂಧಕಾರ, ಕಾಲ, ವಾಸನಾ, ಪ್ರತಿಬಿಂಬ ಎಂದು ದ್ರವ್ಮಗಳು ಇಪ್ಪತ್ತು 


(ಹಿಂದಸಾ. ೨೭೫). ([ಸಂ.] 


5| ವರ್ಣಕ (ನಾ). ೧. ನಾಟ್ಕ ಮುಂತಾದ ಸಂದರ್ಭಗಳಲ್ಲಿ ಪಾತ್ರಧಾರಿಯು 


4s 


ಹಾಕಿಕೊಳ್ಳುವ ಮುಖವಾಡ, ವೇಷ, ಭೂಷಣ ಮುಂತಾದುವು. ೨. ಚಿತ್ರಣ 
ಮೊದಲಾದುವುಗಳಿಗಾಗಿ ಬಳಸುವ ಬಣ್ಣ, - ರಂಗು. ೩. ಮೈಗೆ ಲೇಪಿಸುವ 
ಸುಗಂಧದ್ರವ್ಯ ; ಅಂಗರಾಗ. ೪. ಅಕ್ಷರ ; ವರ್ಣ. ೫. ಗಂಧ ; ಚಂದನ. 
೬. ಹೊಗಳುಭಟ್ಟ ; ಸ್ತುತಿಪಾಠಕ. ೭. ಬಣ್ಣನೆ ; ವರ್ಣನೆ : ವರ್ಣಕಂ 
ಕತೆಯೊಳೊಡಂಬಡಂ ಪಡೆಯೆ ಪೇಟ್ರೊಡೆ ಪಂಪನೆ ಪೇಟ್ಗುಂ (ಪಂಪಛಾ. ೧-೧೧); 
ನಗರಾರ್ಣವಸರಿದಟವೀನಗ . . . ಸಲಿಲಕ್ರೀಡಾದಿಗಳಾದಿಯಾಗೆ ಸರಸೋಕ್ತಿಗಳಿಂ 
ವರ್ಣಿಸುಗೆ ವರ್ಣಕಂಗಳನದಟೊಳ್‌ (ಕಾವ್ಮಾಮ ೯೫೬). ೮. ವ್ಯಾಖ್ಯಾನ ಕ್ರಮ : 
ವರ್ಣಕ ಎಂದರೆ ವ್ಮಾಖ್ಮಾನ ಮಾಡುವ ಬಗೆ (ಬ್ರಹ್ಮಭಾ. ೩೦). ೯. [ಕಾವ್ಯಮಾ] 
ದೇಶೀಯಬಂಧದ ಕಾವ್ಕರಚನೆಗಳಲ್ಲಿ ಒಂದು ಪ್ರಕಾರ ; ಹಾಡುಗಬ್ಬ : 
ವರ್ಣಕಕ್ಕಿಲ್ಲ ಲಕ್ಷಣಮೆಂಬ ಜನರ ನಾಣ್ಣುಡಿಯನಲ್ಲೆನಿಸಿ ಪೇಳ್ಹೆಂ ವಿನೂತನಕಾವ್ಯಮಂ 
(ಚೆಬಪು. ೧-೨೮); ಯಾವುದೊಂದು ವಿಶೇಷಕಾವ್ಯಲಕ್ಷಣವನ್ನಾಗಲಿ ಸಂಸ್ಕೃತಕಾವ್ಮದ 
ಮಾದರಿಯನ್ನಾಗಲಿ ಇಟ್ಟುಕೊಳ್ಳದೆ ಬರೆದಿರುವ ಪದ್ಮಕಾವ್ಕಕ್ಕೆ "ವರ್ಣಕ'ವೆಂದೂ 
ಹೆಸರು ಸಲ್ಲುವಂತೆ ಹೇಳಬೇಕಾಗುತ್ತದೆ (ಕೈಪಿಡಿ. ೧೮೪). [ಸಂ.) 

ವರ್ಣಕಕವಿ (ನಾ). ೧. ದೇಶೀಯಬಂಧದಲ್ಲಿ ಕಾವ್ಯರಚನೆ ಮಾಡುವವನು ; 
ಹಾಡುಗಬ್ಬವನ್ನು ರಚಿಸುವವನು : ಪಳಚ್ಚನಾದಚ್ಚವೆಳ್ಲಿಂಗಳೊಳ್‌ ವಸ್ತುಕಕವಿಗಳ 
ಕಾವ್ಯಗೋಷ್ಠಿಯುಂ  ವರ್ಣಕಕವಿಗಳ ಗೀತಗೋಷ್ಠಿಯುಂ  ಮನಂಗೊಳಿಸೆ 
(ಪುಷ್ಪಪು. ೮-೧೫ ವ). ೨. ಭಾವಗೀತೆಗಳನ್ನು ಬರೆಯುವ ಕವಿ : ಅವಳು... 
ಶೆಲೇ, ಕೀಟ್ಸ, ಟೆನಿಸನ್ನರಂತೆ ವರ್ಣಕಕವಿಗಳ ([)/ಗಂಚ ನಂಟೂ) ಸಾಲಿಗೆ 
ಸೇರಿದವಳಾಗಿದ್ದಳು (ಪ್ರಬಂಧ. ೭೬). ಸಂ.) 

ವರ್ಣಕಕೃತಿ (ನಾ). ಎ ವರ್ಣಕ ೯ : ಅಜುವತ್ತೇಳುಂ ಕಂದದೊಳ್‌ (ಪಾಠಾ. ಕಂದದ 
ಉರುತರ ಭಾರತದ ಕೃತಿಯೊಳಿರುತಿಹ ಶಬ್ದಾರ್ಥರಹಸ್ಮ ಪರಿಷ್ಕೃತಿಗೋ] ಉಟುವ 
ಮಹಾಭಾರತದೀ ವರ್ಣಕಕೃತಿಯೊಳ್‌ ತುಜುಗಿಹ ಶಬ್ದಾರ್ಥಕ್ಕೋಸ್ಕರಮಾಗಿಯೆ 
ಪೇಳ್ದೆನಖಿಲಶಬ್ದಾಂತರಮಂ (ಭಾರಾ. ೬೮). [ಸಂ.] | 

ವರ್ಣಕರ್ಮ (ನಾ). ಬಣ್ಣದ ಕೆಲಸ ; ವರ್ಣಚಿತ್ರಣ : ಕಂಡು ನಿಷ್ಟಂದಳಾದಳು 
ಕನ್ಮೆ .. . ಕುಂಚಿಗೆಯ ವರ್ಣಕರ್ಮಂ ಚಿತ್ರಸ್ಥವಾದಂತೆವೋಲ್‌ (ಚಿತ್ರಾಂಗ. ೭-೧೭೦). 

(ಸಂ. ವರ್ಣಕರ್ಮನ್‌] 

ವರ್ಣಕವಿತ್ವ (ನಾ). ಎ ವರ್ಣಕ ೯: ವರ್ಣ್ಣಕವಿತೃದೊಳ್‌ ನೆಗರ್ದ್ಹ್ವ(ಕ್ಹ) 
ವೇದಾಂತಂಗಳೊಳು . . . ಸಮಸ್ತಕಳೆಯೊಳು ವಾಗೀಶನಿಂದಂ ಯಶೋಧಿಕರಾದರ್‌ 
(ಎಇ. 2೧/11, ೧೭೪-೧೮; 1067). [X0.] 

ವರ್ಣಕಾರ (ನಾ). ಬಣ್ಣ ಹಾಕುವವನು ; ಬಣ್ಣಗಾರ : ಅವನ ಸಮಕಾಲೀನ 
ಮಾರಕನೆಂಬವನು ಸಹ ವರ್ಣಕಾರ(€೦108ಗ41) ರಲ್ಲಿ ಬಹಳ ಪ್ರಸಿದ್ಧನು 
(ಭಾಚಿತ್ರ. ೨೯). [ಸಂ.1 A 

ವರ್ಣಕೃತಿ (ನಾ). ಇ ವರ್ಣಕ ೯ : ಬಗೆವೊಡೆ . . . ವರ್ಣಕೃತ್ಯಳಂಕೃತಿಗಾದಂ 
ಸೊಗಯಿಪ ನಾಯಕಮಣಿ ತಾನೆ ಗಡಂ ಚಂದ್ರಪ್ರಭಾಭಿರಾಮಂ ನಾಮಂ 
(ಚಂದ್ರಮ. ೧೨-೨೦೨). ಸಂ.) 

ವರ್ಣಗಣ (ನಾ). [ಛಂದ] ಅಕ್ಷರವೃತ್ತದ ಪ್ರಸ್ತಾರಕ್ರಮದಲ್ಲಿ ಬಳಸುವ 
ಮ, ಯ, ರ, ಸ, ತ, ಜ, ಭ ಮತ್ತು ನ ಎಂಬ ಎಂಟುವಿಧದ ಗಣ 
ಗಳಲ್ಲಿ ಒಂದು ; ಅಕ್ಷರಗಣ : ಗಣವೆಂದರೆ ಕೆಲವು ನಿಯಮಗಳಿಗನುಸಾರವಾಗಿ 
ವಿಂಗಡಿಸಿದ ಅಕ್ಷರಗಳ ಗುಂಪು. ಅದು ವರ್ಣಗಣ, ಮಾತ್ರಾಗಣ ಎಂದು ಎರಡು ವಿಧ 
(ಕೈಪಿಡಿ. ೬೯); ಮಾತ್ರಾಗಣ ಹಾಗು ವರ್ಣಗಣಗಳ ಲೆಕ್ಕಾಚಾರವನ್ನು ಮಾರಿದ ಲಯ 
ಈ ವೃತ್ತದಲ್ಲಿ ನುಡಿಯುತ್ತದೆ (ಛಂದೋವಿ. ೪೫). (ಸಂ.] 


ವರ್ಣಚತುಷ್ಕ 


ವರ್ಣಚತುಷ್ಕ (ನಾ). ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ 
ನಾಲ್ಕು ವರ್ಣಗಳು ; ಚಾತುರ್ವರ್ಣ : ವದನಂ ತೋಳ್‌ ತೊಡೆ 
ಪಾದಮೆಂಬಿವನಿವಂ ಶುಶ್ರೂಷೆಗೆಯ್ಯಲ್ಕೆ ಲಾಭದಲಂಪಿಂ ನಡೆಯಲ್ಲೆ 
ಕೈದುವಿಡಿಯಲ್ಕೋದಲ್ಕಜಂ ಬೇಟೆ ತೋಟ್‌ದೊಡಾ ವರ್ಣಚತುಷ್ಕಮಂ ಕುಮತಿಗಳ್‌ 
ತತ್‌ಸ್ಥಾನದೊಳ್‌ ಮುನ್ನ ಪುಟ್ಟಿದುವೆಂಬರ್‌ (ಆದಿಪು. 6-೭೩). (ಸಂ.] 

ವರ್ಣಚಿತ್ರ (ನಾ). ೧. ಬಣ್ಣಗಳಿಂದ ರಚಿತವಾದ ಚಿತ್ರ : ಶ್ರೀಮಂತ 
ಅನುಕೂಲಸ್ಥ ಮನೆತನಗಳ ಸ್ತ್ರೀಪುರುಷರು . . . ವರ್ಣಚಿತ್ರಗಳನ್ನು ರಚಿಸುತ್ತಿದ್ದರು 
(ಭಾರದ. ೫೨೪). ೨. ಬಣ್ಣದ ಚಲನಚಿತ್ರ : ಇತ್ತೀಚೆಗೆ ಆಗ್ಭಾಕಲರ್‌ ಇಲ್ಲವೆ 
ಗೇವಾಕಲರ್‌ ವಿಧಾನ ವರ್ಣಚಿತ್ರಗಳ ತಯಾರಿಕೆಯಲ್ಲಿ ಹೆಚ್ಚುಹೆಚ್ಚಾಗಿ 
ಉಪಯೋಗಿಸಲ್ಪಡುತ್ತದೆ (ಕವಿಕೋ. ೪॥, ೨೩೩). ೩. [ಕಾವ್ಯಮಾ] ಕನಿಷ್ಠಸಂಖ್ಕೆಯ 
ವ್ಯಂಜನಗಳನ್ನುಪಯೋಗಿಸಿ ರಚಿಸಿದ ಒಂದು ಬಗೆಯ ಪದ್ಮರಚನೆ ; 
ಚಿತ್ರಕವಿತ್ವದ ಒಂದು ಪ್ರಕಾರ. [ಸಂ. 

ವರ್ಣಚ್ಛವಿ (ನಾ). ಬಣ್ಣದ ಹೊಳಪು ; ವರ್ಣಕಾಂತಿ : ಉದಯದರುಣನ ಕರುವ 
ಓಡಿದಂದದಲಿ ವರ್ಣಚ್ಛವಿಯಲೊಪ್ಪುವ ಕುದುರೆಗಳ ತಳತಳಿಸಿ ಬೆಳಗುವ ಕೊಡನ 
ಹಳವಿಗೆಯ ಗದಗದಿಪ ಮಣಿಮಯದ ತೇರಿನ ಕದನಕೋಳಾಹಳನು . . . ನೋಡ್ಕೆ 
ದ್ರೋಣನವನು (ಕುವ್ಮಾಎ. ೬-೫೪). [ಸಂ.) 

ವರ್ಣಚ್ಯುತಕ (ನಾ). [ಕಾವ್ಯಮಾ!] ಚಿತ್ರಕವಿತ್ವದ ಒಂದು ಪ್ರಕಾರ ; ಒಂದು 
ಪದ್ಮದ ಅರ್ಥವು ಸ್ಪಷ್ಟವಾಗಲು ಅಗತ್ಯವಾಗಿ ಬೇಕಾದ ಯಾವುದೇ ಒಂದು 
ಅಕ್ಷರವು ಪದ್ಮದ ಯಾವುದೇ ಒಂದು ಸ್ಥಾನದಲ್ಲಿ ಲೋಪವಾಗಿರುವಂತೆ 
ರಚಿಸಿದ ಪದ್ಮ : ತಳಮಳ।ಗೊ।ತ್ತುಂ ಜನಿತನಿಜಭೀತಿ ಮನಂಗೊಳೆ ಕಳವಳಿಸಿ ಚಲಿತ 
ನಿಲಲಣ್ಮದೆ [ಮೊ।ಕ್ಕಳ(ಮೊ]ಳಗೆ ಸುಟ್‌ದರರಸಂ ಮನದೊಳ್‌ ಮುಳಿದಸಿಯನೆ 
ನೋಡೆ] ಪರಿವಾರದವರ್‌ (ವರ್ಣಚ್ಮುತಕಂ) (ಕಎರಾ ೨-೧೫೧). 17 ಈ ಪದದಲ್ಲಿ 
"ಮುಳಿದಸಿಯನೆ' ಎಂಬಲ್ಲಿ "ದ' ಅಕ್ಷರದ ನಂತರ “ರ” ಎಂಬ ಅಕ್ಷರವನ್ನು 
ಸಂಯೋಜಿಸಬೇಕು. ಇಲ್ಲಿ "ರ' ವರ್ಣಚ್ಚುತವಾಗಿದೆ. ಸಂ.) 

ವರ್ಣಛಂದಸ್ಸು (ನಾ). (ಛಂದ] ಅಕ್ಷರಗಣಗಳಿಂದಾದ ವೃತ್ತಗಳುಳ್ಳ 
ಛಂದಸ್ಸು ; ಅಕ್ಷರಛಂದಸ್ಸು : ವೃತ್ತ ಅಥವಾ ವರ್ಣಛಂದಸ್ಸು ಮುಖ್ಯವಾಗಿ 
ಸಂಸ್ಕೃತಛಂದಸ್ಸು (ಛಂದೋವ. ೪೪). (ಸಂ. ವರ್ಣಛಂದಸ್‌) 

ವರ್ಣತ್ರಯ (ನಾ). ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ ಎಂಬ ಮೂರು 
ವರ್ಣಗಳು : ತನ್ನ ಮುನ್ನ ಪಡೆದ ವರ್ಣತ್ರಯಕ್ಕಂ ಭರತನಿಂದಮಿನ್ನಪ್ಪ 
ವಿಪ್ರವರ್ಣಕ್ಕಂ  ಯಥೋಚಿತವೃತ್ತಿಗಳನಟ್‌ಪಲು (ಆದಿಪು. ೮-೭೨ ವ); ಉಳಿದ 
ವರ್ಣತ್ರಯಕೆ ಬೆಸಕ್ಕೆವಳತೆಯಲಿ ಶೂದ್ರನು ಕೃತಾರ್ಥನು (ಕುವ್ಶಾವಿ. ೭-೧೭). 

[ಸಂ.1 

ವರ್ಣದಾಸಿ (ನಾ). ಚೆಲುವೆಯಾದ ದಾಸಿ ; ಸುಂದರಳಾದ ಸೇವಕಿ : 
ಒಂದೊಂದು ರಥದಲ್ಲಿಯೂ ಸರ್ವಾಲಂಕಾರಭೂಷಿತೆಯರಾದ ಮೂವರು ಮೂವರು 
ವರ್ಣದಾಸಿಯರನ್ನು ಇರಿಸಿ, ಅಂಥ ಐದುನೂರು ರಥಗಳನ್ನು ಕೊಟ್ಟನು (ಹತ್ತುವ. ೬೧). 

(ಸಂ. ವರ್ಣದಾಸೀ] 

ವರ್ಣದ್ರೇಷ (ನಾ). ೧. ವಿಭಿನ್ನಜಾತಿಗಳಲ್ಲಿ ಪರಸ್ಪರ ಉಂಟಾಗುವ ವೈರ ; 
ಜಾತಿದ್ದೇಷ. ೨. ಸಾಮಾನ್ಯವಾಗಿ ಬಿಳಿಯರಿಗೆ ಕಪ್ಪುಜನಾಂಗಗಳ ಮೇಲೆ 
ಇರುವ ದ್ವೇಷ : ಬೇರೆ ಕಡೆಗೆ ಮನೆ ಹಿಡಿಯಬೇಕೆಂದರೆ ಇಂಗ್ಲಂಡದ ವರ್ಣದ್ವೇಷ 
ಅಡ್ಡಬರುತ್ತದೆ (ಹೂಸಕ್ನಿ. ೨೦೦); ವರ್ಣದ್ವೇಷದಿಂದ ಮೊದಲುಗೊಂಡು ಮಿತಿಮಿರಿದ 
ಅಹಂಕಾರದವರೆಗೆ ಎಲ್ಲ ದುರ್ಗುಣಗಳೂ ಇಂಥ ಸಮಾಜರಚನೆಯಲ್ಲಿ ಮನೆ 
ಮಾಡಿಕೊಂಡಿರುತ್ತವೆ (ನಮ್ಮಣ. ೧೯). (01 

ವರ್ಣಧರ್ಮ (ನಾ). ಆಯಾಯ ವರ್ಣದವರು ಪಾಲಿಸಬೇಕಾದ ಅವರವರ 
ಆಚಾರ ,-ಧರ್ಮ :ಮೊದಲೊಳಾಂ ಬ್ರಾಹ್ಮಣಂ , ವರ್ಣಧರ್ಮವನಧಣಯಾತಿಸಲೆ? 
(ಹೆಚ್ಚರ, ೪-೬೬); ವರ್ಣಗಳೂ 
(ಭಾರದ. ೧೧೭). ([ಸಂ.1 


LF 


೭೭೯೬ 


10 


15 


40] ವರ್ಣಪೂರ (ಗು). 


ವರ್ಣಧರ್ಮಗಳೂ ವಿಧಿವತ್ತಾದುವುಗಳು |4 


ವರ್ಣಪೂರ 


ವರ್ಣನ (ನಾ). ೧. ಬಣ್ಣಹಾಕುವುದು ; ಸಣ್ಣತುಂಬುವುದು : ""ವರ್ಣನಂ, 
ವರ್ಣನೀಯಂ ಎ ಬಣ್ಣನೆ'' (ಕಾಶಕ್ಯ ೨೯೦). ೨. ಬಣ್ಣಿಸಿ ಹೇಳುವುದು ; ವರ್ಣನೆ : 
ಅನುಗುಣಮಾಗೆ ವರ್ಣನಂ . . . ಸಯ್ತು ಪೇಬ್ವುದಿಂಪೆನಿಸೆ ಕವೀಶ್ವರಂ ಕೃತಿಯಂ 
(ಪುಷ್ಪಪು. ೧ ೩೯); ವರ್ಣನದಿಂದ್ರಿಯನಂದನವನು ದಾಂಟುತೆ ದರ್ಶನಮುಕ್ತಿಯ ಸೇರಿ 
ವ್ಯಕ್ತಿತೆ ಮೈಮರೆವುದು ಸೌಂದರ್ಯಸಮಾಧಿಯೊಳಾನಂದವ ಹೀರಿ (ಪಕ್ನಿಕಾ. ೨೪-೧೧). 
೩. ಹೇಳಿಕೆ ; ಉಕ್ತಿ. ೪. ಹೊಗಳಿಕೆ ; ಸ್ತುತಿ ;ಸ್ತೋತ್ರ : ""ಅರ್ಥವಾದಃ ಪ್ರಶಂಸಾ 
--.ಶ್ಲಾಘಾ, ವರ್ಣನಂ - ಈ ೧೦ ಸ್ತುತಿಯ ನಾಮಂ'' (ಹಲಾಯು. ೨೪-೧೪೪). [ಸಂ.] 

ವರ್ಣನಾತ್ಮಕ (ಗು). ೧. ವರ್ಣನೆಗಳಿಂದ ತುಂಬಿದ. ೨. ವಿವರವಾದ ; 
ವ್ಮಾಖ್ಕಾನದಿಂದ ಕೂಡಿದ : ವರ್ಣನಾತ್ಮಕ ವ್ಯಾಕರಣವನ್ನು ಬರೆದ ಕೇಶಿರಾಜನ 
ಕಾಲಕ್ಕಾಗಲೆ ಪುಹ ಆಗಿಹೋಗಿತ್ತು (ದ್ರಾಎಎ. ೩೩೭). |ಸಂ.) 

ವರ್ಣನಾವೈಖರಿ (ನಾ). ಬಣ್ಣಿಸುವ ರೀತಿ ; ವರ್ಣನೆಯ ಶೈಲಿ: ಆಂಡಯ್ಮನ 

. ಪ್ರತಿಭೆಯು ಪ್ರಕಟವಾಗಿರುವುದು ವರ್ಣನಾವೈಖರಿಯಲ್ಲಲ್ಲ, ಅಚ್ಚಗನ್ನಡದ 

ವಿರಚನೆಯಲ್ಲಿ ! (ಸಾಹಿಸ ೧೭೦). (ಸಂ. ವರ್ಣನಾವೈಖರೀ। 

ವರ್ಣನೆ (ನಾ). ೧. ವಿಷಯವೊಂದನ್ನು ವಿಸ್ತಾರವಾಗಿ ನಿರೂಪಿಸುವುದು, - 
ಬಣ್ಣಿಸಿ ಹೇಳುವುದು : ಅವುಗಳ ವರ್ಣನೆಯನ್ನು ಮುಂದಿನ ಅಧ್ಯಾಯದಲ್ಲಿ 
ಎತ್ತಿಕೊಳ್ಳುತ್ತೇವೆ. (ನಕ್ಷತ್ರ. ೭೦); ಗುಣವರ್ಮನ ಶೃಂಗಾರಿಕವರ್ಣನೆಗಳಲ್ಲಿ 
ಉತ್ಪಾನವೆನ್ನುವಷ್ಟು ಬಿಚ್ಚುಬಗೆಯಿದೆ (ಕಸಾಚ. ೫೧). ೨. ಹೊಗಳಿಕೆ ; ಪ್ರಶಂಸೆ : 
““ನುತಿಯರ್ಥವಾದಂ ವಿಕೀರ್ತನಂ ವರ್ಣನೆ ಸ್ತುತಿ . . . ಶ್ಲಾಘೆಯೆನಲು 
ಕೊಂಡಾಟಮಕ್ಕುಂ'' (ಮಂಗರಾ. ೨೬-೩). [ಸಂ. ವರ್ಣನಾ) 

ವರ್ಣಪಂಚಕ (ನಾ). ೧. ಐದು ಅಕ್ಷರಗಳ ಸಮೂಹ. ೨. "ನಮಃ ಶಿವಾಯ' 
ಎಂಬ ಐದು ಅಕ್ಬರಗಳುಳ್ಳ ಮಹಾಮಂತ್ರ ; ಪಂಚಾಕ್ಷರಿ : ವರ್ಣಪಂಚಕವೆತ್ತ 
ಕಾಂತಿಜಿತಾರ್ಣವೋದ್ಭವಧೈರ್ಯ . . . ವರ್ಣಿಸುವೆ ನಾನೊಲಿದು ನೀನಾಕರ್ಣಿಸಯ್ಯ 
ಮದೀಯ ವಿಜ್ಞಾಪನವನು (ಒಸಪು ೫-೧). [ಸಂ.] 

ವರ್ಣಪಲ್ಲಟ (ನಾ). ೧. ಬಣ್ಣಗಳಲ್ಲುಂಟಾಗುವ ವ್ಯತ್ಯಾಸ : ಮಸೂರಗಳು 
ಉಂಟುಮಾಡುವ ಪ್ರತಿಬಿಂಬಗಳಲ್ಲಿ ಬೇರೆ ಬೇರೆ ಬಣ್ಣದ ಕಿರಣಗಳು ಒಂದೇಕಡೆ 
ಸಂಧಿಸದೆ ಇರುವುದರಿಂದ ಉಂಟಾಗುವ ನ್ಯೂನತೆಗೆ ವರ್ಣಪಲ್ಲಟವೆಂದು (Chromatic 
ಸbೀಗಾಟಂಣ) ಹೆಸರು (ಛಾತಎ. ೧೮೮). ೨. [ಭಾಷಾಶಾ] ಒಂದು ಪದದಲ್ಲಿ ಸ್ವರ 
ಅಥವಾ ಸ್ವರಸಹಿತ ವೃಂಜನಗಳ ಸ್ಥಾನಗಳಲ್ಲಿ ಉಂಟಾಗುವ ವ್ಯತ್ಕಾಸ ; 
ಅಕ್ಷರಪಲ್ಲಟ : "ಪಾದರಸ' ವರ್ಣಪಲ್ಲಟವನ್ನು ಪಡೆದು "ಪಾರದ' ವಾಯಿತು 
(ಭಾಷಾಶಾ.೧೨೯). 1॥" "ಭಾಷೆಯಲ್ಲಿ ನಡೆದ ಮೂರನೆಯ ಬದಲಾವಣೆಯೆಂದರೆ 
10070515 ಇಲ್ಲವೆ ಆಕ್ಷರಪಲ್ಲಟ. ಇಂಥ ಶಬ್ದಗಳಲ್ಲಿ ಹಳಗನ್ನಡದ 
ರೂಪಗಳಿಗೂ ಇಂದಿನ ರೂಪಗಳಿಗೂ ತುಂಬಾ ವೃತ್ಕಾಸ ಕಂಡುಬರುತ್ತದೆ. 
೧೩ನೆಯ ಶತಮಾನದ ಕೇಶಿರಾಜನೇ ಮಲರ್‌, ಅಲರ್‌ - ಮೊದಲಾದ 
ಶಬ್ದಗಳು "ಅರಲ್‌' ಆಗುತ್ತದೆಂದೂ, "ಮರಲ್‌' ಎಂಬುದಂತೂ "ಮಳಲ್‌', 
"ಮಣಲ್‌' ಎಂದು ಕೂಡ ಆಗುತ್ತದೆಂದೂ ತನ್ನ ಕಾಲದಲ್ಲೇ ಒಪ್ಪಿತವಾದ 
ಅಕ್ಬರಪಲ್ಲಟಗಳನ್ನು ಹೇಳಿದ್ದಾನೆ'' (ಭಾಷಾತಾ ೧೨೮). [ವರ್ಣ “- ಪಲ್ಲಟ] 

ವರ್ಣಪುಷ್ಪ (ನಾ). ೧. ಬಣ್ಣದ ಹೂವು. ೨. ಒಂದು ಬಗೆಯ ಹೂವು ; 
ನೆಲರುದ್ರಾಕ್ಷಿ ಹೂವು : ""ವರ್ಣಪುಷ್ಪಂ, ಅಮಿಲಾತಕಂ - ಈ ೨ ಬಣ್ಣದ ಹೂ'' 

[ಸಂ.] 

೧. ಬಣ್ಣವನ್ನು ತುಂಬಿದ ; ಬಣ್ಣವಿಟ್ಟ. (ನಾ). 

೨. ಬಣ್ಣದಿಂದ ತುಂಬಿದುದು ;ವರ್ಣಮಯವಾದುದು : ಬಳಸಿದ ನಂದನಂಗಳ 

ಪಸುರ್ಪಿನ . . . ನೀಳನೀರಚಾರಳಿತತಟಾಕ ಮಂಗಳದ ಕರ್ಪಿನ ನೇರ್ಪಮರ್ದಂಗಜಂಗೆ 

ಮಂಗಳಕರವರ್ಣಪೂರಪರಿಮಂಡಳಮಾಯ್ತು ಸುರಮ್ಮಮಂಡಳ೦ (ಅನಂಪು. ೧೧-೬). 

೩. ವಿಧವಿಧವಾದ ಬಣ್ಣಗಳಿಂದ ಕೂಡಿದ ವಸ್ತು. ಚಿತ್ರ ಮುಂತಾದುವು : 

“ಬಣ್ಣವುರವೆಂದು ನರ್ಣಪೂರಣ'' ೪. ಹಾಸುಗಂಬಳಿ ; 

ಜಮಖಾನೆ : "ನವರತ್ನವರ್ಣಪೂರ' ಪರಾ. (ಸಂ. 


(ಹಲಾಯು. ೩೫-೫೪). 


- ಹೆಶಸಾ ೬3-೪೦೩). 


ವರ್ಣಬೇದ ೭೭೯೭ 


ವರ್ಣಭೇದ (ನಾ). ಬಿಳಿಯರು ಕಪ್ಪುಜನಾಂಗಗಳನ್ನು ಕೀಳಾಗಿ ಕಾಣುವ 
ಪ್ರವೃತ್ತಿ ದ ವರ್ಣಭೇದನೀತಿಯಿಂದ ಆಫ್ರಿಕಾದ ಜನರು ಅಪಾರಕಷ್ಟಕ್ಕೀಡಾಗಿದ್ದಾರೆ 
(ರೂ). |ಸಂ.) ತ 


| ವರ್ಣಾಂದತೆ 


ವರ್ಣವೃತ್ತ (ನಾ). [ಛಂದ] ಅಕ್ಷರಗಣಗಳಿಂದ ರಚಿತವಾದ ವೃತ್ತ; ಅಕ್ಷರ 


ವರ್ಣಮಾಲೆ (ನಾ). [ವ್ಕಾಕ] ಒಂದು ಭಾಷೆಯ ಮೂಲಾಕ್ಷರಗಳ |: 


ವ್ಯವಸ್ಥಿತವಾದ ಯಾದಿ ;ಆಕ್ಚರಮಾಲೆ :ಸ್ಪರಗಳನ್ನೂ ಅನುಸ್ವಾರವಿಸರ್ಗಗಳನ್ನೂ 
ವೃಂಜನಗಳನ್ನೂ ಒಂದು ಕ್ರಮದಲ್ಲಿ ಜೋಡಿಸಿಕೊಡುವ ಪದ್ಧತಿ ಹಿಂದಿನಿಂದ ಬಂದಿದೆ. 
ಈ ಜೋಡಣೆಗೆ ಕನ್ನಡ ವರ್ಣಮಾಲೆ ಎಂದು ಹೆಸರು (ಮಧ್ಮವ. ೧೨); "ಅಕ್ಷರ' ಎಂಬುದು 
ಭಾರತೀಯ ವರ್ಣಮಾಲೆಗೆ ಲಕ್ಷಣ-ಲಕ್ಷ್ಮಗಳೆರಡೂ ಆಗಿದೆ (ಸಂಶೋಧ. ೯). 
(ಸಂ. ವರ್ಣಮಾಲಾ। 

ವರ್ಣಲಾಭ (ನಾ). ೧. [ಜೈನ] ಐವತ್ತುಮೂರು ಗರ್ಭಾನ್ವಯ 
ಕ್ರಿಯೆಗಳಲ್ಲಿ ಒಂದು ; ಜೈನಬ್ರಾಹ್ಮಣನಿಂದ ಅನುಗ್ರಹೀತನಾಗಿ 
ಬ್ರಾಹ್ಮಣತ್ವವನ್ನು ಪಡೆಯುವುದು : ಮಾತಾಪಿತೃಮತದಿಂ . . . 
ಬೇಚೊಂದುಮನೆಯೊಳ್‌ ಸ್ವತಂತ್ರನಾಗಿರ್ದು ... ಧರ್ಮಮುಮನುಪಾರ್ಜಿಸುವಂತು 
ಮಕ್ಕಳಂ ಗೃಹಧರ್ಮದೊಳನುಷ್ಠಿಸುವುದು ವರ್ಣಲಾಭಕ್ರಿಯೆ(ಚಾವೂಪು. ೨೧೬);ವಿವಾಹಿತನು 
ನಾಲ್ಕುಜನ ಜೈನಬ್ರಾಹ್ಮಣರಂ ತನ್ನ ಮನೆಗೆ ಕರೆತಂದು ಪೂಜಿಸಿ. . . ಅವರುಗಳಿಂ 
“ನೀನೂ ಬ್ರಾಹ್ಮಣನಾದೆ'' ಯೆಂದು ಅನ್ನಿಸಿಕೊಳ್ಳುವುದೇ ವರ್ಣಲಾಭವೆಂಬ ೧೩ನೇ 
ಕರ್ಮವು (ಪುರುಚ. ೨೧೭). ೨. ತಂದೆಯ ಆಜ್ಞೆಯಂತೆ ಮದುವೆಯಾದ 
ಮಗನು ಪ್ರತ್ಮೇಕಸಂಸಾರವನ್ನು ಹೂಡುವಿಕೆ : ಆದಾನಶ್ರೀತಿ . . . ವಿವಾಹ 
ವಣ ಲಾಭ. . . ನಿವಣ್ಯತಿಯೆಂಬಯ್ಬತ್ಕೂಟು ಗರ್ಭಾದಿ ನಿರ್ವಾಣಪರ್ಯಂತಂಗಳಪ್ಪ 
ಗರ್ಭಾನ್ಹಯಕ್ರಿಯೆಗಳು೦ (ಅದಿವು ೧೫-೧೫ ವ); ವಿವಾಹಿತನಾಗಿ ಗೃಹಸ್ಮಾಶ್ರಮವಂ 
ಪಾಲಿಸುತ ಸ್ಟಾತಂತ್ರ್ಯವಂ ವಹಿಸದೆ ಪಿತ್ರಾಜ್ಞೆಯಂ ಮಾರದೆ ಇರುವ ಪುತ್ರನಂ 
ತಂದೆಯು ನೋಡಿ ಶುಭದಿನದೊಳ್‌ ದೇವ, ಗುರು, ಅಗ್ನಿ, ದ್ವಿಜಸಾಕ್ತಿಯಾಗಿ 
ಕೆಲವು ದ್ರವ್ಮಂಗಳಂ ಕೊಟ್ಟು ಎಲೈ ಪುತ್ರನೇ ಈ ದ್ರವ್ಮಮಂ ಸ್ವೀಕರಿಸಿ ಪ್ರತ್ಮೇಕವಾಗಿ 


ವಾಸಮಾಡು . . . ಎಂದು ಆಜ್ಞಾಪಿಸಬೇಕು. ಆ ಪುತ್ರನು ಪಫಿತೃವಾಕ್ಕವಂ 
ಪರಿಪಾಲಿಸುವುದೇ ವರ್ಣಲಾಭವೆಂಬ ೧೮ನೆಯ ಕರ್ಮವು (ಪುರುಟ. ೨೦೯). 
[ಸಂ.] 


ವರ್ಣವಿಕಾರ (ನಾ). ೧. ಬಣ್ಣಗೆಡುವಿಕೆ ; ನಿಸ್ತೇಜತೆ : ಅವಳು ಹೇಗೆ ಮೂಳೆ 
ಬಿಟ್ಟುಕೊಂಡು ವರ್ಣವಿಕಾರವಾಗಿದ್ದ ಬೆರಳುಗಳಿಂದ ತನ್ನ ಕೈಯನ್ನು ಅದುಮಿದ್ದಳು 
(ಪುನರು. ೧೩೦). ೨. [ವ್ಯಾಕ] ಸಮಾಸ, ಸಂಧಿ ಮುಂತಾದ ಕ್ರಿಯೆಗಳಾಗುವಾಗ 
ಉಂಟಾಗುವ ಅಕ್ಷರಸ್ವರೂಪಗಳ ವ್ಯತ್ಕಾಸ : ಪೂರ್ವಕಾಲದಿಂದಲೇ ಬಂದ 
ವಿದ್ಮಾಸಂಪತ್ತನ್ನು ರಕ್ಷಿಸಬೇಕಾದರೆ ಲೋಪ, ಆಗಮ, ಆದೇಶಾದಿ ವರ್ಣವಿಕಾರಗಳ 
ಪರಿಚ್ಛಾನ ಅವಶ್ಶ (ಸಂಶೋಧ. ೩೯). [ಸಂ.] 

ವರ್ಣವಿಹರ್ಯಯ (ನಾ). ಎ ವರ್ಣಪಲ್ಲಟ ೨: ಕೆಲವು ಶಬ್ದಗಳಲ್ಲಿ 
ವರ್ಣವಿಪರ್ಯಯವು ಕಂಡುಬರುತ್ತದೆ. ಉದಾ :- ಅಲರ್‌ » ಅರಳು; ನೆಳಲ್‌ » ನೆರಳು 
(ಕೈಪಿಡಿ. ೩೨೨); ಈ 'ವರ್ಣವಿಪರ್ಯಯ'ವು(Mಊ೬ಗಂsis) ಭಾಷಾಶಾಸ್ತಾಂತರ್ಗತವಾದ 
ಒಂದು ಲಕ್ಷಣ (ಸಂಶೋಧ. ೮೫). [ಸಂ,) 

ವರ್ಣವಿಭಾಗ (ನಾ). ೧. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಶ ಮತ್ತು ಶೂದ್ರ 
ಎಂಬ ನಾಲ್ಕು ಪ್ರತ್ಕೇಕ ಭಾಗ: ಬ್ರಾಹ್ಮಣಾದಿ ವರ್ಣವಿಭಾಗವು ಯಾವಾಗ 
ಪ್ರಾರಂಭವಾಯಿತೆಂದು ವಿಚಾರಿಸಿದರೆ ಮಹಾಬಾರತಾದಿ ಪುರಾಣಗಳಿಂದ ಹೀಗೆ 
ತಿಳಿದುಬರುತ್ತದೆ (ಒಂದಸಾ. ೧೫೬). ೨. [ಭಾಷಾಶಾ] ಧ್ವನಿಭೇದ; ಧ್ವನಿ 
ವಿಭಜನೆ: "'ಅಕ್ಷರ'' ಎಂಬ ಶಬ್ದವನ್ನು ವರ್ಣವಿಭಾಗ (ಧ್ವನಿಯ ವಿಂಗಡಣೆ) 
ಮಾಡಿದರೆ... ಆರುಧ್ವನಿಗಳ ಸಮಾಮ್ನಾಯ ಕಾಣುತ್ತದೆ (ಸಂಶೋಧ. ಆ). 

[ಸಂ.1 

ವರ್ಣವಿಳಾಸತೆ (ನಾ). ಶಬ್ದಸೌಂದರ್ಯ: ಶಿವಕರ್ಣಾಕಾರಶ್ರೀಭವಮಾ ಶ್ರೀಕಾರ 
ಮಪ್ಪುದಲ್ಲದೊಡುರುವರ್ಣವಿಳಾಸತೆ ಶಾಸ್ತ್ರಾದಿಶ್ರವಣತೆ ಶುಭಕರಣಭಾವಮೇಂ 
ಸಮನಿಪುದೇ (ರಾಜಶೇ ೧೪-೧೨೫). [ಸಂ. ವರ್ಣವಿಲಾಸತಾ। 


25 


40 


4s 


ವೃತ್ತ: ವರ್ಣಗಣನಿಯಮಕ್ಕೊಳಪಟ್ಟ ಪದ್ಯವು ವರ್ಣವೃತ್ತವು (ಕೈಬಿಡಿ. ೬೯). |ಸಂ.) 


ವರ್ಣವ್ಯತ್ಯಯ (ನಾ). ೧. [ಕಾವ್ಯಮಾ] ಕಾವ್ಕರಚನೆಯಲ್ಲಿ ಅಕ್ಷರಗಳನ್ನು 


ಪಲ್ಲಟಗೊಳಿಸಿ ರಚಿಸುವ ಒಂದು ಪ್ರಕಾರ ; ೫ "“ವರ್ಣವ್ಮತ್ಯಯ ಎಂದರೆ 
ಅಕ್ಷರಗಳ ಸ್ಥಾನಗಳು ಹಿಂದುಮುಂದಾಗುವುದು'' (6ಎರಾ. ೨-೧೪೭ ಟಪ್ಪಣೆಗಳು). 
ಇದಕ್ಕೆ "ಕವಿರಾಾ ೨-೧೪೮' ರಲ್ಲಿ ಒಂದು ದೃಷ್ಟಾಂತವಿದೆ : 
““ಅವನಾಮಕತ್ವಕ್ಷುಚಯಂ ಕ್ರವನೊಚರಾಮಯದಷ್ಟಪಾಯದೆಗಳೊಳ್‌ 
ಸೆವಿಸೆವಮಲಹ್ಮೆವಸುಮುಕ್ತಿಮಹಾದೇವ ನಿನ್ನನ್ನನಪ್ಪೊನಸಹಾಯಗುಣಂ''. 
೨. ನ ವರ್ಣಪಲ್ಲಟ ೨: ಒಂದು ಪದದಲ್ಲಿರುವ ಧ್ವನಿಗಳು ಸ್ಮಾನಪಲ್ಲಟವಾಗುವುದೇ 
ಅಕ್ನರಪಲ್ಲಟ ಅಥವಾ ವರ್ಣವೃತ್ಮಯ (ಭಾಷಾಎ. ೪೪). (ಸಂ.] 


ವರ್ಣವೃವಸ್ಥೆ (ನಾ). ಪ್ರಾಚೀನ ಹಿಂದೂಸಾಮಾಜಿಕ ವ್ಯವಸ್ಥೆ : ಅವರವರ 


ವೃತ್ತಿವ್ಯವಸ್ಮೆಯೇ ಹಿಂದೆ ವರ್ಣವ್ಮವಸ್ಮ್ಥೆಯಾಗಿತ್ತು (ಹಿಂದಸಾ. ೧೫೮). [ಸಂ. ವರ್ಣವ್ಮವಸ್ಥಾ] 


ವರ್ಣಶಿಲ್ಪ (ನಾ). ೧. ಬಣ್ಣದ ಚಿತ್ರ. ೨. ಬಣ್ಣದ ಚಿತ್ರವನ್ನು ಬರೆಯುವುದು ; 


ವರ್ಣಚಿತ್ರಣ. ೩. ಧ್ವನಿಯ ಕೌಶಲಪೂರ್ಣವಾದ ರಚನೆ : ಅವರ ಶಾರೀರದ 
ಧೃನಿಯ ವರ್ಣಶಿಲ್ಪವನ್ನು ನಿರುಕಿಸಿದರೆ ಬಹುಬಣ್ಣಗಳ ವಿನ್ಮಾಸವನ್ನು ಕಾಣಬಹುದು 
(ಸಂಗೀತ. ೩). |ಸಂ.) 


ವರ್ಣಶಿಲ್ಪಿ(ನಾ). ಬಣ್ಣದ ಚಿತ್ರಗಳನ್ನು ರಚಿಸುವ ಕಲಾವಿದ ; ವರ್ಣಚಿತ್ರಕಾರ : 


ಪ್ರಕೃತಿ ಒಂದು ಅದ್ಭುತವರ್ಣಶಿಲ್ಲಿ. ಅದು ಆಕೃತಿಗಳನ್ನು ರೂಪಿಸುವುದು ರೇಖೆಗಳಿಂದ, 
ಬಣ್ಣಗಳಿಂದ (ಸೌಂದಸ ೧); ವರ್ಣಶಿಲ್ಪಿಗೆ ಬಣ್ಣ - ಕಾಗದ, ಕವಿಗೆ ಭಾಷೆ ಇವೆಲ್ಲವೂ 
ಅವನ ಭಾವಾಭಿವೃಕ್ತಿಯ ಮಾಧ್ಯಮಗಳು (ಸೌಂದಸ ೭೨). ([ಸಂ. ವರ್ಣಶಿಲ್ಪಿನ್‌] 


ವರ್ಣಶೂನೃ್ಭ (ಗು). ೧. ಬಣ್ಣವಿಲ್ಲದ ; ವರ್ಣರಹಿತವಾದ. (ನಾ). 


೨. ಬಣ್ಣವಿಲ್ಲದವನು. ೩. ಆಕಾರವಿಲ್ಲದವನು ; ನಿರಾಕಾರ ಸ್ವರೂಪ 
ನಾದವನು. ೨, ೩ : ಈ ವರ್ಣಮಾ ವರ್ಣಶೂನ್ಮನ ಭೃತ್ಮಂಗೆಸೆವಂದಮಚ್ಚಿರಿ 
(ಜಗವಿ. ೧-೫೧). (ಸಂ. 


ವರ್ಣಸಂಕರ (ನಾ). ೧. (ವಿವಾಹ ಸಂಬಂಧದಿಂದ) ಬೇರೆ ಬೇರೆ ಜಾತಿಗಳು 


ಒಂದುಗೂಡುವಿಕೆ ; ಜಾತಿಸಂಕರ : ಪ್ರಜಾಪತಿಯುಂ . . . ಯಥಾ 
ಯೋಗ್ಮಮುಪದೇಶಂಗೆಯ್ದು- ವರ್ಣಸಂಕರಮಾಗಲೀಯದೆ -ತಂತಮ್ಮ ಜಾತಿಗಳೊಳ್‌ 
ನಣ್ಬುಮಂ ಕೊಳ್ಳೊಡೆಯುಮಂ ನಿಯೋಜಿಸಿ (ಆದಿಪು ೪-೬೪ ವ). ೨. ಸ್ವಧರ್ಮವನ್ನು 
ಬಿಡುವುದು ; ಜಾತಿಕೆಡುವುದು : ದೇಶದ ವಿಭಜನೆಯ ಸಂದರ್ಭದಲ್ಲಿ ಅನೇಕ ಕಡೆ 
ವರ್ಣಸಂಕರಕ್ಕೆ ಆಸ್ಪದವಾಯಿತು «ಕಢಿ). ೩. ಬೇರೆ ಬೇರೆ ಬಣ್ಣಗಳ ಬೆರಕೆ ; 
ವರ್ಣಮಿಶ್ರಣ. ೧,೩: ವರ್ಣಸಂಕರಂ ಚಿತ್ರದೊಳ್‌ . . . ಅಕ್ಕುಮಲ್ಲದೆ ಜನಪದದ 
ಜನಂಗಳೊಳಿಲ್ಲ (ಜಗವ. ೨-೧ಮ. ೪. ಅಕ್ಷರಗಳ ಹಾಗೂ ಪದಗಳ ಅಕ್ರಮವಾದ 
ಯೋಜನೆ. ೩,೪: ಗುರುಲಘುಗಣನಂ ಕೆಟ್ಟುದು ಪಿರಿದಾದುದು ವರ್ಣಸಂಕರಂ 
ದಾನವನಿಂ ದೊರೆಯಾದುದು ಭೂವಲಯಂ ಪರಿಣತನಲ್ಲದನ ಕವಿತೆಗಂ ಚಿತ್ರಕ್ಕಂ 
(ಆನಂಪು. ೧೩-೩೧). (|7ಂ.] 


ವರ್ಣಸಂಕರತೆ (ನಾ). ಬಣ್ಣಗಳ ಬೆರಕೆ : ರಾಜಿಸುತಿರ್ದುವಂದು . . . ಷಟ್ಟದೀ 


ರಾಜಿಯ ವರ್ಣಸಂಕರತೆಯಿಂದೆ ಕೊಳಂಗಳನಂಗರಾಜನೀರಾಜನಲೀಲೆಗೆಂದು ರತಿ 
ತೀವಿದ ಬಣ್ಣವುರಂಗಳಂದದಿಂ (ಜಗವಿ. ೪-೭೫). ಸಂ. ವರ್ಣಸಂಕರತಾ) 


ವರ್ಣಸಂಯೋಜನೆ (ನಾ). ಬಣ್ಣಗಳು ಒಂದಕ್ಕೊಂದು ಹೊಂದುವಂತೆ 


ಬಳಸುವ ರೀತಿ, - ವಿನ್ಮಾಸ : ಅಜಂತಾಚಿತ್ರಗಳಲ್ಲಿನ ಸುಸಮೃದ್ಧ ಸತ್ತಪೂರ್ಣತೆ 
. ೬ ೬ ಸೊಗಸಾದ ವರ್ಣಸಂಯೋಜನಾವೈಖರಿ . . . ಇವು ಜಗತ್ತಿನ ಕಲೆಯಲ್ಲಿಯೆ 
ಅಸಮಾನವಾದುವು (ಭಾರದ. ೫೨೫). [ಸಂ. ವರ್ಣಸಂಯೋಜನ] 


ವರ್ಣಾಂಧತೆ (ನಾ). ಬೇರೆ ಬೇರೆ ಬಣ್ಣಗಳ ವ್ಯತ್ಕಾಸವನ್ನು ತಿಳಿಯಲಾಗದ 


ಒಂದು ಬಗೆಯ ಕಣ್ಣಿನ ದೋಷ ; ಬಣ್ಣಗುರುಡು : ಕಾಡುಮ್ಯಗಗಳಿಗೆ 
ಕಣ್ಣುದೃಷ್ಟಿ ಮಂದ . . . ವರ್ಣಾಂಧತೆಯೂ ಉಂಟು (ಹಸುಹೊ. ೧೬೩). 
[ಸಂ. ವರ್ಣಾಂಧತಾ] 


ವರ್ಣಾದ್ದ್ವ 


ವರ್ಣಾಧ್ರ (ನಾ). (ವೀಶೈ] ಮಹಾಲಿಂಗದಲ್ಲಿ ಉತ್ಪತ್ತಿಯಾದ ಸಾದಾಖ್ಕ 
ಗಳು ಜಗತ್ತಿನಲ್ಲಿ ಪ್ರಕಟವಾಗಲು ಸಹಾಯಕವಾಗಿರುವ ಆರು ಬಗೆಯ 
ಮಾರ್ಗಗಳಲ್ಲಿ ಒಂದು : ವರ್ಣಾಧೃ , ಪದಾಧ್ರ , ಮಂತ್ರಾಧ್ವ (ಇವು ಮೂರು 
ಶಬ್ದಾಧೃಗಳು), ತತ್ತ್ವಾಧ್ವ, ಕಲಾಧ್ವ , ಭುವನಾಧ್ವ (ಇವು ಮೂರು ಅರ್ಥಾಧ್ವಗಳು) 
(ಶಿವಾಸೂ. ೨ ಅಡಿಟಿ); ಮಂತ್ರಾಧ್ವ , ಪದಾಧ್ವ , ವರ್ಣಾಧ್ವಗಳು ನಾದಾತ್ಮಕವಾಗಿವೆ ... 
ಬವತ್ತೆರಡಕ್ಷರಗಳೇ ವರ್ಣಾಧ್ವ(ಶಿವಾಕೋ ೨೨). "ಪದಾಧ್ವ' ಪರಾ.[ಸಂ. ವರ್ಣಾಧ್ದನ್‌] 

ವರ್ಣಾನುಕ್ರಮ (ನಾ). ಅಕ್ಷರಾನುಗುಣವಾದ ಜೋಡಣೆ ; ಅಕ್ಷರಾನು 
ಕ್ರಮ : ಉಲ್ಲೇಖಪತ್ರಗಳನ್ನು . . . ವರ್ಣಾನುಗುಣವಾಗಿ ಹೊಂದಿಸಿಡುವುದೇ 
ವರ್ಣಾನುಕ್ರಮ (ಗ್ರಂಥಾಲ. ೪೪). [ಸಂ.] 

ವರ್ಣಾಭಿಮಾನ (ನಾ). ತನ್ನ ಜಾತಿಯ ಮೇಲಿರುವ ಅಭಿಮಾನ : ಆರ್ಯರೀ 
ವರ್ಣಾಭಿಮಾನದತಿದರ್ಪದಿಂದಾರ್ಯತೆಯೆ ಅತಿವೃಷ್ಟಿಯಾಗೆ ಕೆಯ್ಕೊಲು ನೆರೆಯ 
ಪಾಲೊ ಅಥವಾ ಕೊಳೆಯ ಪಾಲೊ ತಾನಾಗುವುದು ನಿಶ್ಚಯಂ! (ಹೆಬ್ಬೆರ. ೩೨-೨೫). 

[ಸಂ.) ಕ 

ವರ್ಣಾಲ್ಪತೆ (ನಾ). ವಜ್ರದ ಐದುದೋಷಗಳಲ್ಲಿ ಒಂದು ; ಹೊಳಪು 
ಕಡಮೆಯಾಗಿರುವುದು :ವರ್ಣಾಲ್ಪತೆ ರೇಖೆ ತ್ರಾಸಂ ಕಾಕಪದಂ ಬಿಂದುವೆಂಬಿವೈದು 
ದೋಷಂಗಳನುಳಿದ ಬಜ್ಜರಮಂ ತೊಡವುಗಳೊಳೆ ಕೇವಣಿಸಿ ರಣಾಗ್ರದಲ್ಲಿ ತಳೆಯಲ್‌ 
ಘಾಯಂಬಡೆಯದೆ ಜಯಮಾದಪುದು (ಹಾಲಾಸ್ಮ. ೨-೧-೫೫ ವ). 

(ಸಂ. ವರ್ಣಾಲ್ಪತಾ] 

ವರ್ಣಾವೃತ್ತಿ (ನಾ). [ಭಾಷಾಶಾ] ಏಕರೂಪದ ವರ್ಣ ಅಥವಾ ವರ್ಣ 

ಗಳು ಮತ್ತೆಮತ್ತೆ ಬರುವಂತೆ ಪದಗಳನ್ನು ಜೋಡಿಸಿ ರಚಿಸಿದ ಒಂದು 


ಬಗೆಯ ಶಬ್ದಾಲಂಕಾರ : ಇವು ವರ್ಣಾವೃತ್ತಿಗೆ ಸಲ್ಫುವು ಸಂದುಂ ಪ್ರಾಸದೆಡೆಗೆ ; 


ಸಲ್ಲವು (ಶಮದ. ೧೯); 
(ಶಮದ. ೩೦ ವೃತ್ತಿ). ([ಸಂ.] 
ವರ್ಣಾಶ್ರಮ (ನಾ).೧. ಜಾತಿಯ ಆಚಾರ ,- ಸಂಪ್ರದಾಯ ;ಜಾತಿಧರ್ಮ : 
ಎಲ್ಲಿಯವು ವರ್ಣಾಶ್ರಮಂಗಳವೆಲ್ಲಿ ನೀತಿಗಳು ಎಲ್ಲಿಯ ಧರ್ಮಪ್ರವೃದ್ಧಿಗಳು 
(ಬಸಪ ೫-೬); ಅಪೂರ್ವನ ವರ್ಣಾಶ್ರಮದಂತೆ, ನಿನ್ನ ಕ್ರಿಸ್ತಧರ್ಮವೂ ಅಸತ್ಕವಾಗಿದೆ 
(ಅಕಾರ. ೨೭೬). ೨. ಬ್ರಾಹ್ಮಣಾದಿ ವರ್ಣಗಳಲ್ಲಿರುವ ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, 
ವಾನಪ್ರಸ್ಥ ಮತ್ತು ಸಂನ್ಕಾಸ ಎಂಬ ಜೀವನದ ನಾಲ್ಕು ಘಟ್ಟಗಳು. (ಸಂ.] 
ವರ್ಣಾಶ್ರಮಧರ್ಮ (ನಾ). ೨ ವರ್ಣಾಶ್ರಮ ೧ : ಟೀಪುಸುಲ್ತಾನನು . . . 
ವರ್ಣಾಶ್ರಮಧರ್ಮಗಳನ್ನು ಕೆಡಿಸುತ್ತ . . . ಅನೇಕ ಧರ್ಮಕಾರ್ಯಗಳನ್ನು 
ನಾಶಮಾಡಿದನು (ಮಹಾವಂ. |, ೨೩೪); ಮನುಷ್ಯನ ಮುನ್ನಡೆಯಾದಂತೆ ಭಾರತದ 
ವರ್ಣಾಶ್ರಮಧರ್ಮ ಸುಳ್ಳಾಗುತ್ತಿದೆ (ಅಕಾರ. ೨೭೬). (ಸಂ.] 
ವರ್ಣಾಶ್ರಮವ್ಯವಸ್ಥೆ (ನಾ). ಆಯಾ ಜಾತಿಪದ್ಧತಿಗಳು ಕ್ರಮದಲ್ಲಿರುವಂತೆ 
ಮಾಡುವ ಏರ್ಪಾಟು , -ವ್ಯವಸ್ಥೆ : ಪದ್ಮನಾಭಮಹೀಭುಜಂ . 
ವರ್ಣಾಶ್ರಮವ್ಮವಸ್ಥೆಗಳಂ ಸ್ವಸ್ಥಂ ಮಾಡಿಯುಂ , . . ಸಾಮ್ರಾಜ್ಯಮಂ . . 
ನಿಜಾಯತ್ತಮುಮೆನಿಸಿದಂ (ಚಂದ್ರಪು. ೨-೬೦ ವ). (ಸಂ. ವರ್ಣಾಶ್ರಮವ್ಮವಸ್ಥಾ) 
ವರ್ಣಿ (ಗು). ೧. ಬಣ್ಣವನ್ನು ಹೊಂದಿದ ; ಬಣ್ಣವುಳ್ಳ. ೨. ಯಾವುದಾದ 
ರೊಂದು ಜಾತಿಗೆ ಸೇರಿದ. (ನಾ). ೩. ಚಿತ್ರಕಾರ. ೪. ಚತುರ್ವರ್ಣಗಳಲ್ಲಿ 
ಒಂದು ವರ್ಣಕ್ಕೆ ಸೇರಿದವನು. ೫. ವರ್ಣಾಶ್ರಮದ ಮೊದಲನೆಯ 
ಘಟ್ಟದಲ್ಲಿರುವವನು ; ಬ್ರಹ್ಮಚಾರಿ : ಯತಿಮೂರ್ತ್ತಿಯ ಬಲಿ ತಾಪಸಸುತನುವ 
ಸುರಧೇನು ವರ್ಣಿವೇಷದ ನಿಧಿ . . . ಕ್ಲಿತಿಯೊಳಗೀಶಾನಶಕ್ತಿ ದಾನವಿನೋದಂ 
(ಎಕ. ೪, ಬೇಲೂರು. ೧೧೯-೪೨;ಸು. 1185); ಸ್ವಸ್ತದಿಂದಾರಿಸುತಾ ವರ್ಣಿಯನಿಬರ್ಗೆ ಹಸ್ತಮಂ 
ಮುಗಿಮುಗಿದು ಬೀಳ್ಕೊಟ್ಟು (ರತು. ೧೫-೩೬೯). ೬. ಯಾವುದಾದರೊಂದು ಜಾತಿಗೆ 
ಸೇರಿದವನು : ""ವರ್ಣಿ ವ ಜಾತಿಮಂತಂ'' (ಕಾಶಕ್ಕ ೨೯೦); ಬ್ರಾಹ್ಮಣಾದಿ ವರ್ಣಿಗಳುಂ 
. ಸರ್ವದಾ ಶ್ರೀಮದ್ವಿಭೂತಿಯನೇ ಧಾರಣಂಗೈಯಲ್ಲಕ್ಕುದು (ವಿವೇಕ. ೭೨). 
೭. ಬರಹಗಾರ; ಲೇಖಕ. (ಸಂ. ವರ್ಣಿನ್‌] 


ಏಕಸ್ಥಾನಿಗಳನಟ್‌ದು ವರ್ಣಾವೃತ್ತಿಯಂ ಮಾಬ್ಬುದು 


೭೭೯೮ 


ವರ್ತಕ 


ವರ್ಣಿಕಾಭಂಗ (ನಾ). ಚಿತ್ರರಚನೆಯ ಆರು ಅಂಗಗಳಲ್ಲಿ ಒಂದು ;""ಆಯಾ 
ಅಂಗಕ್ಕೆ ಮತ್ತು ಆಯಾ ಭಾವಕ್ಕೆ ಉಚಿತವಾದ ವರ್ಣವೈವಿಧ್ಯಗಳನ್ನು 
ಪಯೋಗಿಸುವ ಕ್ರಮ'' (ಸೌಂದಸ. ೧೩೦): ಚಿತ್ರದಲ್ಲಿ ಮೊದಲ "ಅಂಗ' "ರೂಪಭೇದಾಃ' 

» » ಕಡೆಯ ಆರಗ 'ವರ್ಣಿಕಾಭಂಗ' (ಸೌಂದಸ. ೧೩೦). (ಸೂ. 

ವರ್ಣಿಕೆ (ನಾ). ೧. ಬಣ್ಣ ; ವರ್ಣ. ೨. ಮಸಿ ; ಶಾಯಿ. ೩. ಬಣ್ಣಹಾಕುವ 
ಕುಂಚ. ೪. ಲೇಖನಿ. ೫.ನಾಟಕದಲ್ಲಿಯ ಪಾತ್ರ. ೬. ನಾಟಕದ ಪಾತ್ರಕ್ಕೆ 
ಬಣ್ಣಗಳನ್ನುಪಯೋಗಿಸಿ ಮಾಡುವ ಪ್ರಸಾಧನ, ವೇಷಭೂಷಣ 
ಮುಂತಾದುವು : ಪಾತ್ರಗಳನ್ನು ರೂಪಿಸುವಲ್ಲಿ ವರ್ಣಿಕೆಯ(13&0-0)) ಕೆಲವು 
ಕ್ರಮಗಳು, ಇದರಂತೆ ಇನ್ನೂ ಹಲವು ನಿಯಮಗಳಿದ್ದೇ ಇವೆ (ಬಾಲಪ್ರ. 1, ೧೨೮೪). 

(ಹಂ. ವರ್ಣಿಕಾ। 

ವರ್ಣಿತ (ಗು). ೧. ಬಣ್ಣ ಒಳಿದ ; ಬಣ್ಣ ತುಂಬಿದ. ೨. ಬಣ್ಣಿಸಿದ ; ವರ್ಣನೆ 
ಮಾಡಿದ. ೩. ಹೊಗಳಿದ ; ಸ್ತುತಿಸಿದ. (ಸಂ. 

ವರ್ಣಿನಾಥ (ನಾ). ಬ್ರಹ್ಮಚಾರಿಗಳಲ್ಲಿ ಶ್ರೇಷ್ಠನಾದವನು ; ಯತೀಂದ್ರ : 
ಬೇಗಮೆಂದರ್‌ . . . ಮರ್ಣಿನಾಥರ್‌ (ಸುಕುಮೂ ೭-೪೮). ([ಸಂ.) 

ವರ್ಣಿನಿ (ನಾ). ೧. ಚತುರ್ವರ್ಣಗಳಲ್ಲಿ ಯಾವುದಾದರೊಂದು ವರ್ಣಕ್ಕೆ 
ಸೇರಿದವಳು. ೨. ಹೆಂಗಸು ;ಸ್ತ್ರೀ : ""ರಾಮಾ... ವರ್ಣಿನೀ ಸ್ತ್ರೀ ... ಯುವತಿ 
- ಈ ೨೮ ಸ್ತ್ರೀಯರ್‌'' (ಹಲಾಯು. ೭೯-೩೨೮). ೩. ಅರಿಸಿನ, (ಸಂ. ವರ್ಣಿನೀ] 

ವರ್ಣಿಸು (ಕ್ರಿ). ೧. ಹೊಗಳು ; ಶ್ಲಾಘಿಸು : ""ವರ್ಣಿಸು - ಸ್ತೋತ್ರೇ'' (ಶಮಧಾ). 
೨. ಬಣ್ಣಿಸಿ ಹೇಳು ; ವಿಸ್ತಾರವಾಗಿ ನಿರೂಪಿಸು : ನೆಗಟ್ಹ ಕವಿತಾಗುಣಾರ್ಣವನ 
ವರ್ಣಿಸುವುದಂ ಪೊಗಟ್ಹು ಬಗೆದೋದುವರ್‌ ಮನದೊಳಾಟಿಸುವುದಂ ಪಡೆವರ್‌ 
(ಆದಿಪು. ೭-೨೭ ರಗಳೆ); ಪರಮಮಾಹೇಶ್ವರರ ವಿಸ್ಮಯಚರಿತವಂ ವರ್ಣಿಸುವಡಾ 
ನೇತಜವನು (ಒಸಪು. ೬೧-೭೭). [ವರ್ಣನ + - ಇಸ್ಬು] 

ವರ್ಣೀಯ (ನಾ). ಚತುರ್ವರ್ಣಗಳಲ್ಲಿ ಯಾವುದಾದರೊಂದು ವರ್ಣಕ್ಕೆ 
ಸೇರಿದವನು : ಆಯಾ ವರ್ಣೀಯರಿಗೆ ಉಕ್ತವಾಗಿದ್ದ ಕರ್ಮಗಳು ಕಾಲಕಾಲಕ್ಕೆ 
ಬದಲಾವಣೆಗಳಾಗುತ್ತಿದ್ದುದೂ ಕಂಡುಬರುತ್ತದೆ (ಭಾರದ. ೫೫). ([ಸಂ.] 

ವರ್ಣೀಶ್ವರ (ನಾ). ಇ ವರ್ಣಿನಾಥ : ಸಪ್ತರ್ಧಿಗಳುಂ ್ಛಕ್ರಮಕ್ರಮದಿನಾ 
ವರ್ಣೀಶ್ಚರಂಗಾದುವು (ಸುಕುಮಾ. ಆ-೪೫). [ಸಂ.] 

ವರ್ಣೋತ್ತಮ (ನಾ). ಮೊದಲನೆಯ ವರ್ಣಕ್ಕೆ ಸೇರಿದವನು ; ಬ್ರಾಹ್ಮಣ : 
ನಾಮಪ್ಪೊಡೆ ವರ್ಣೋತ್ತಮರ್‌ ನಮಗತ್ತಲಾರುಮಿಲ್ಲ (ಸುಕುಮಾ. ೮-೧ ವ); ಅರಸು 
ಗಳು ವರ್ಣೋತ್ತಮರ ದೆಸೆಗಂಜಬೇಕು (ಕುವ್ಮಾಉ. ೩-೧೨). [ಸಂ.) 

ವರ್ಣೋತ್ತಮತ್ವ (ನಾ). ಬ್ರಾಹ್ಮಣತ್ವ ; ಬ್ರಾಹ್ಮಣಿಕೆ : ಅತಿಬಾಲ 
ವಿದ್ಮಾಕುಲಾವಧಿವರ್ಣೋತ್ತಮತ್ವ . . . ಪ್ರಜಾಸಂಬಂಧಾಂತರಮೆಂಬ ಪತ್ತುಮಧಿ 
ಕಾರಂಗಳುಮನಟ್‌ೌಪಿ (ಆದಿಪು ೧೫-೧೬ ವ); ವರ್ಣೋತ್ತಮತ್ಪಮೆಂಬುದು ವರ್ಣಂಗಳ್ಗೆಲ್ಲ 
ಮುತ್ತಮನಾಗಿ ತನ್ನುಮಂ ಪೆಜರುಮನುದ್ದರಿಸುಗುಂ (ಚಾವೂಪು. ೨೬೮). ಸಂ.) 

ವರ್ತಕ (ಗು). ೧. ಇರುವ ; ವರ್ತಿಸುವ. ೨. ತೊಡಗಿರುವ ; ಮಗ್ನವಾದ. 
೩. ವೃತ್ತಿಯನ್ನು ಕೈಕೊಂಡ ,-ಅನುಸರಿಸುವ. (ನಾ). ೪. ನಡತೆ ; 
ವರ್ತನೆ : ಕೂಸು ಹೇತು ಕಲಸಿ ತಮ್ಮಪ್ಪನ ಬಾಯಲ್ಲಿ ಇಕ್ಕಿ ಮಿಕ್ಕುದ ತೊಡೆದಂತಾ 
ಯತ್ತು ವರ್ತಕ (ಸರ್ವವ. ೬೨-೩೩೧); ಉಪಯೋಗವಿಲ್ಲದ ಕೌಪೀನವನ್ನು ಕೊಟ್ಟು 
ಕಳುಹಿಸುತ್ತಿರುವಿರಿ. ನೀವು ಮಾಡುವ ಈ ಪರಿ ವರ್ತಕವು ಬಲು ಚಂದಾಗಿರುವದು 
(ಪುರಾವ. ೬೫). ೫. ವಾಣಿಜ್ಯ ; ವ್ಯಾಪಾರ : ಪ್ರತಿವರ್ಷದಲ್ಲಿಯೂ ಸುಮಾರು ೧೪೫ 
ಕೋಟಿರೂಪಾಯಿಗಳ ಪರಾಯಿದೇಶದ ವರ್ತಕವು ನಡಿಯುತ್ತದೆ (ಭೂಗೋಳ. ೩೯). 
೬. ವರ್ತಿಸುವುದು ; ಪ್ರವೃತ್ತಿಪರವಾದುದು : ವೇದಚೋದಿತ ಜಾತಿಗಳು 
ಎರಡಾದಿಯಲಿ ವರ್ತಕ ನಿವರ್ತಕ (ಬಸಪ. ೫೫-೧೯). ೭. ವ್ಯವಹರಿಸುವವನು : 
“ವರ್ತಕ, ವರ್ತಮಾನಃ -- ಈ ೨ ವ್ಯವಹರಿಸುವಂ '' (ಕಾಶಕೃ. ೧೩೬). ೮. ವ್ಯಾಪಾರ 
ಮಾಡುವವನು; ವ್ಯಾಪಾರಸ್ಥ: ಒಬ್ಬ ದೈವುಳ್ಳ ವರ್ತಕನ ಬಳಿಗೆ ಹೋಗಿ . . . 
ಹೇಳಿಕೊಂಡನು (ಮುಂಬ. ೪-೫೦); ಮಲೆಯಾಳದ ಬಹುಭಾಗ. . . ಕ್ರಿ. ಪೂ. ದಿಂದಲೂ 


ವರ್ತಕತನ 


ಹೊರನಾಡಿನ ವರ್ತಕರ ಸಂಪರ್ಕಕ್ಕೆ ಪಕ್ಕಾಗಿದೆ (ದ್ರಾಎಎ. ೧೨೦). ೯. ಕುದುರೆಯ 
ಗೊರಸು , -ಖುರಪುಟ “ವರ್ತಕ: - ಕುದುರೆಯ ಕಾಲುಗೊರಸು'' 


(ಸಿದ್ಧಾಂತಿ. ೩೭೪). ೧೦. ಒಂದು ಬಗೆಯ ಹಕ್ಕಿ ; ಪುರಲೆ ; ಲಾವಕ್ಕಿ : ಗೂಳಿಗೆ ` 


ವರ್ತಕವೇ ಸಮಜೋಳಿ 


(ಉದ್ಭಟ. ೪-೮೮); ಕಂಕವರ್ತಕ ಕುರರೀಪ್ಲವಪ್ರಕರದಿಂದೆ 


೭೭೯೯ 


ವಿರಾಜಿಕುಮುನ್ನತಂ ವನಂ (ಹಮ್ಮೂರ. ೪-೭೨). ೧೧. ಒಂದು ಬಗೆಯ ಮಣ್ಣು | 


ಹುಳು : "“ವರ್ತಕ:. . . ವ್ಯಾಪಾರದ ಹುಳು'' (ಸದ್ದಾಂತಿ. ೬೭೪). ಸಂ.) 

ವರ್ತಕತನ (ನಾ). ವಾಣಿಜ್ಯ ; ವ್ಯಾಪಾರವೃತ್ತಿ : ನಮ್ಮ ರಾಜ್ಯದಲ್ಲಿ ವರ್ತಕತನ 
ಮಾಡಿಕೊಂಡಿರುವವರು . . . ಮೊದಲಾದವರಿಗೆ . . . ನಾನು ಕೇಳಿದೆನೆಂದು ಹೇಳು 

[ವರ್ತಕ 4 - ತನ] 

ವರ್ತಕಧರ್ಮ (ನಾ). ವಾಣಿಜ್ಯದ ರೀತಿ. ರಹಸ್ಕ ಮುಂತಾದುವು ; 
ವ್ಯಾಪಾರಧರ್ಮ : ವರ್ತಕಧರ್ಮ, ವಣಿಗ್ಗರ್ಮ ಎಂಬಿವುಗಳಲ್ಲಿ ವಾಣಿಜ್ಯದ 
ವೃದ್ಧಿಗಾಗಿಯೂ ಲಾಭದ ಪ್ರಾಪ್ತಿಗಾಗಿಯೂ ಕಂಡು ಕಾಣದ ಹಾಗೆಯೂ ಗೋಪ್ಮ 
ವಾಗಿಯೂ ಮಾಡುವ ಗುಟ್ಟುಗಳು (ಆರ್ಯಧ. ೧೨). (ಸಂ. 

ವರ್ತಕನಾವೆ(ನಾ). ವ್ಯಾಪಾರಿಗಳನ್ನೂ ವ್ಯಾಪಾರದ ಸರಕುಗಳನ್ನೂ ಒಯ್ಕುವ 
ಹಡಗು ; ವ್ಯಾಪಾರೀನೌಕೆ : ಅದು ದ್ವಾರಕೆಯಿಂದ ಅಮೂಲ್ಕವಸ್ತುಗಳನ್ನು 
ಹೇರಿಕೊಂಡು ಬರುತ್ತಿದ್ದ ಒಂದು ವರ್ತಕನಾವೆಯಾಗಿದ್ದಿತು (ಭಾರದ. ೨೭೨). 

(ವರ್ತಕ + ನಾವೆ] 

ವರ್ತಿ (ನಾ). ೧. ಒಂದು ಬಗೆಯ ಸಸ್ಕ: ""ಆ ವರ್ತಕಿ(ಪಾಠಾಂ. ರ್ತಿಕೆ]ಯೆನಲೈ 
ಮುರುಡಸೆ'' (ಮಂಗಲಾ. ೪೨-೩೮). ೨. ಪುರುಲೆಹಕ್ಕಿ ; ಲಾವಕ್ಕಿ. [ಸಂ. ವರ್ತಕೀ) 

ವರ್ತನ (ಗು). ೧. ಇರುವ ; ವಾಸಮಾಡುವ. ೨. ನೆಲೆನಿಂತ ; ತಳವೂರಿದ. 
೩. ತಿರುಗಿಸುವ ; ಹೊರಳಿಸುವ. ೪. ನಿಯಮಿಸುವ. (ನಾ). ೫. ಮುಂದೆ 
ಹೋಗುವಿಕೆ. ೬. ನಡತೆ ; ನಡವಳಿಕೆ : ಮುನ್ನಿಲ್ಲದ ತನ್ನ ವರ್ತನ 
ಮಿದೊಂದಾಶ್ಚರ್ಯಮಂ  ತೋಟ್‌ದಪ್ಪುದೆ (ಸುಕುಮಾ. ೨-೫೩). ೭. ಧರ್ಮ ; 
ಚಾರಿತ್ರ. ಆ. ಬಳಕೆ ; ಉಪಯೋಗ ; ಪ್ರಯೋಜನ : ""ವರ್ತನಂ ಬಳಕೆ'' 
(ಕಾಶಕ್ಕ ೨೮೧). ೯. ವ್ಯವಹಾರ ; ವ್ಯಾಪಾರ : ""ವೃತ್ತಂ, ವೃತ್ತಿ. ವರ್ತನಂ... ಈ 
೬ ವೃವಹಾರಂ'' (ಉಾಶಕೃ. ೧೩೩). ೧೦. ಕಸುಬು ; ವೃತ್ತಿ : ಜಳಸ್ಮಳಯಾತ್ರಾದಿಯಂ 
ವೈಶ್ಶಂ ಶುಶ್ರೂಷಾದಿಯಂ ಶೂದ್ರಂ ವರ್ತನಂ ಮಾಡಿ (ಚಾಮಪ. ೩೬). ೧೧. ತಿರು 
ತಿರುಗಿ ಬರುವುದು ; ಆವರ್ತನ : ವರ್ತನಮಿಂತೀ ತೆಆನೆ ರಹಟಘಟಿಕಾನ್ಮಾಯಂ 
(ಪಂರಾಮಾ. ೧-೫೭). ೧೨. ತಿರುಗುವಿಕೆ : ಶ್ರಿಭುವನದಗ್ರದಲ್ಲಿ ಮೂವತ್ತಾಜುಲ್ಫೋಕ 
ಅದಆ ಮಧ್ಯದಲ್ಲಿ ಇಪ್ಪತ್ತೈದು ಮಹಾಮೇರುವೆ ಹದಿನಾಟುವರ್ತನದ ಕೊಂಡಿ 
(ಮೋಳಿಮ. ೨೩೨-೭೮೫). ೧೩. ನೇಮಕ ; ನೇಮಕಾತಿ. (ಸಂ.] 

ವರ್ತನಿ (ನಾ). ದಾರಿ; ಹಾದಿ ; ಮಾರ್ಗ. (ಸಂ. 

ವರ್ತನೆ (ನಾ). ೧. ವೃತ್ತಿ; ಉದ್ಯೋಗ. ೨. ರೂಢಿ ; ಪರಿಪಾಟಿ ; 
ಸಂಪ್ರದಾಯ : ವರ್ತನೆಯ ನರ್ತನಕೆ ಪರಿವರ್ತನೆಯ ಸೊಬಗು. ಕಂದವೃತ್ತಗಳ 
ರುರಿ ತೊರೆಯ ನಡುವೆ ಹಸುರಿಗೆ ಗದ್ಮದುದ್ಕಾನ (ನೆಲಮು. ೩೩-೩), ೩. ಸ್ವಭಾವ ; 
ಗುಣ.೪. ನಡವಳಿಕೆ ; ನಡತೆ : ಈ ಸುತ್ತುಬಳಸಿನ ವರ್ತನೆಯಿಂದ ಏನು 
ಪ್ರಯೋಜನ? (ಚಿಕರಾ. ೧೦೨); ಅವರು ಒಳ್ಳೆಯ ವರ್ತನೆ ಕಲಿಯಬೇಕು (ಶಿಕ್ಷದ. ೧೦೭). 
೫. ನಿಯಮಿತವಾಗಿ ಗೊತ್ತುಪಡಿಸಿದುದು ; ನಿತ್ಕಗಟ್ಟಳೆ : ವರ್ತನೆಯವಳು 
ಹಾಲನ್ನು ತಂದು ಕೊಟ್ಟಳು (ಅವತಂ. ೨೦೬); ಇಲ್ಲಿ ವರ್ತನೆಹಾಲು ಹಾಕುತ್ತಾರೆಯೇ? 
(ರಂಗವ. 66). ೬. ಗ್ರಾಮಾಧಿಕಾರಿಗಳಿಗೆ ಸಲ್ಲುವ ಹಣದ ರೂಪದ ಕಾಣಿಕೆ : 
ನಂನಮ್ಮ ವರ್ತನೆ ಉಡುಗರೆಯನು ಚೊಕ್ಕನಾಥದೇವರಿಗೆ . . . ಧಾರೆಯನೆಅದು 
ಕೊಟ್ಟೆವಾಗಿ (ಎಕ. 0€ ಬೆಂಗಳೂ. ಆ-೨೫; 1440); ಐದಾಯಿಪಂಚಾಳದವರಿಂದ ವರ್ತನೆ 
ವರುಷ ೧ಕ್ಕೆ ಮನೆ ೧ಕೆ ೩(ಎಕ. ೫1, ಮದ್ಮಗಿ. ೩೧-೧೨; 10561). ೭. ಉದ್ದವನ್ನು 
ಅಳೆಯುವ ಒಂದು ಪ್ರಮಾಣ ; ಇನ್ನೂರು ಯೋಜನ : '"ಆ 
ದಂಡಮೆರಡುಸಾವಿರಮಾಗೆ ಕ್ರೋಶಮಕ್ಕವು ನಾಲ್ಕುವರಲು ಯೋಜನಮಕ್ಕುಮಿಪ್ಪತ್ತು 
ವೆಳ್ಳಮಕ್ಕಿವು ಹತ್ತು ವರ್ತನಾಖ್ಯಂ'” (ಮಂಗಲಾ. ೯೬-೧೧). 


(ಕೃವಾಉು. ೪೦). 


ವರ್ತಿ 


ವರ್ತನೆ ಮನೆ ಎ ಹಾಲು,ತರಕಾರಿ ಮುಂತಾದುವನ್ನು ದಿನಗಟ್ಟಳೆಯಾಗಿ 
ಮಾರಿ (ತಿಂಗಳಿಗೊಮ್ಮೆ) ಒಟ್ಟಾಗಿ ಹಣವನ್ನು ಪಡೆಯುವ ಕರಾರಿನ 
ಮೇಲೆ ಗೊತ್ತುಮಾಡಿಕೊಂಡ ಮನೆ : ಏನೋ ವರ್ತನೆಮನೆ ಆಂತ ನಾನು 
ಅಭಿಮಾನ ಇಟ್ಟುಕೊಂಡಿದ್ದರೆ ದರ್ಬಾರು ಮಾಡುತ್ತಾಳೆ ಇವಳು (ಹೂಹಣ್ಣು. ೧೦೮). 
(ಸಂ. ವರ್ತನ) 
ವರ್ತಮಾನ (ಗು). ೧. ಸುತ್ತುವ ; ತಿರುಗುವ. ೨. ಈಗ ಇರುವ ; 
ಚಾಲ್ತಿಯಲ್ಲಿರುವ. ೩. ಈಗಿನ ; ಈ ಕಾಲದ. (ನಾ).೪. ವರ್ತಿಸುವವನು ; 
ವ್ಯವಹರಿಸುವವನು : "ವರ್ತಕಃ, ವರ್ತಮಾನಃ - ಈ ೨ ವ್ಯವಹರಿಸುವಂ'' 
(ಕಾಶಕ್ಯ ೧೩೩). ೫. ಘಟನೆ ; ವಿದ್ಯಮಾನ : ಇಂತಪ್ಪ ಭಾಷೆ ವ್ರತನೇಮಂಗಳ 
ನಾನಟ್‌ಯೆನಯ್ಮೂ ಅಘಟಿತಘಟಿತ ವರ್ತಮಾನವ ನಾನಟ್‌ಯೆನಯ್ಮಾ (ಬಸವ. ೫೧೧). 
೬. ಸುದ್ದಿ ; ಸಮಾಚಾರ ; ವೃತ್ತಾಂತ : ಸಲೆ ವರ್ತಮಾನಮಿಂತೆಂದಟ್‌ಪುತ್ತಲಿರ್ದ 
ಸಹದೇವನು («ಕಜ್‌60. ೨೦); ಹೈದರಲ್ಲಿಖಾನಬಹದರವರು ಈ ವರ್ತಮಾನ 
ಕಳು ೭. ಇರುವಿಕೆ : ಆ ಮಾರ್ಗದಲ್ಲಿ ಸೂರ್ಯಪ್ರಕಾಶದ 
ವರ್ತಮಾನವೇ ಇರುವುದಿಲ್ಲ (ಮುಂಬಯು. ೬-೪೨). ೮. [ವ್ಮಾಕ] ಮೂರು 
ಕಾಲಗಳಲ್ಲಿ ಒಂದು ; ಈಗ ನಡೆಯುವುದನ್ನು ಸೂಚಿಸುವ ಕಾಲ : 
ಭೂತವತಿ ವರ್ತಮಾನಂ ಖ್ಮಾತಭವಿಷ್ಯಂತಿ ಸರ್ವಸಾಧನಿಯೆಂಬಾಖ್ಯಾತವಿಭಕ್ತಿಗಳಕ್ಕುಂ 
ಪ್ರಥಮಪುರುಷದ ವರ್ತಮಾನ ಭವಿಷ್ಯಂತಿಗಾದ ಗುಂ 
ಎಂಬುದು ಪರಮಾದೊಡಂ ಕ್ರಿಯಾಪದದೊಳ್‌ ಶಿಧಿಲತ್ವಮುಂಟು (ಶಮದ. ೪೪ ವೃತ್ತಿ). 
[ಸಂ.) 
ವರ್ತಮಾನಕಾಲ (ನಾ). [ವ್ಯ್ಕಾಕ] ಈಗ ಇರುವ ಕಾಲ ; ಚಾಲ್ತಿಯಲ್ಲಿರುವ 
ಕಾಲ : ಈಗ, ಈ ಗಳಿಗೆಯಲ್ಲಿ, ನಡೆಯುತ್ತಿರುವುದು ವರ್ತಮಾನಕಾಲ (ಮಧ್ಯಮ. ೭೩). 
(x. 
ವರ್ತಮಾನಕ್ರಿಯೆ (ನಾ). [ವ್ಮಾಕ] ವರ್ತಮಾನಕಾಲದ ಅರ್ಥವನ್ನು ತಿಳಿಸುವ 
ಕ್ರಿಯಾಪದ : ವರ್ತಮಾನಕ್ರಿಯೆಯುಂ ವಿಧಿಕ್ರಿಯೆಯುಂ ಮಧ್ಯಮಪುರುಷಕ್ರಿಯೆಯುಂ 
ಉತ್ತಮಪುರುಷಕ್ರಿಯೆಯುಂ ಕೃಲ್ಲಿಂಗಮಾಗವು (ಶಮದ. ೭೩ ವೃತ್ತಿ). 
[ಸಂ. ವರ್ತಮಾನಕ್ರಿಯಾ। 
ವರ್ತಮಾನಗತಿ (ನಾ).[ವ್ಕಾಕ] ವರ್ತಮಾನಕಾಲದ ಅಪೂರ್ಣಕ್ರಿಯಾರೂಪ : 


(ಹೈದರ. ೪೩). 


(ಕಾವ್ಮಾವ. ೬೬೪); 


ಕ್ರಿಯೆ ತಾಂ ಕ್ರಿಯಾರ್ಥಮಪ್ಪಲ್ಲಿಯಲಕ್ಕುಂ  ವರ್ತಮಾನಗತಿಗುತ್ತುಮುತುಂ 
ದೃಯಮಕ್ಕುಂ (ಕಾವ್ಮಾವ. ೪೦೭). (ಸಂ.] 
ವರ್ತಮಾನನ್ಯೂನ (ನಾ). ಎ ವರ್ತಮಾನಗತಿ : ಧಾತುವಿಗೆ - ಉತ್ತಾ 


ಅಥ್‌ವಾ- ಉತ್ತ ಎಂಬ ಪ್ರತ್ಯಯವನ್ನು ಸೇರಿಸಿದರೆ ವರ್ತಮಾನನ್ಮೂನರೂಪಗಳಾಗುತ್ತವೆ 
(ಮಧ್ಯಮ. ೧೦೧). [0.1 

ವರ್ತಮಾನಪತ್ರ (ನಾ). ಎಲ್ಲ ಪ್ರಕಾರದ ಪ್ರಚಲಿತ ವಿದ್ಯಮಾನವನ್ನು 
ಒಳಗೊಂಡು ಪ್ರತಿನಿತ್ಯ ಅಥವಾ ವಾರಕ್ಕೊಮ್ಮೆ ಪ್ರಕಟಗೊಳ್ಳುವ ಪತ್ರಿಕೆ : 
ದೇಶದ ಮೇಲೆ ನಡೆದ ಸುದ್ದಿಯನ್ನು ತಿಳಿದುಕೊಳ್ಳುವುದಕ್ಕಾಗಿ ವರ್ತಮಾನಪತ್ರಗಳನ್ನು 
ತರಿಸುತ್ತಾರೆ (ಮುಂಬಯಿ. ೪-೮೩). [ಸಂ.) 

ವರ್ತಮಾನಪತ್ರಿಕೆ (ನಾ)..ಎ ವರ್ತಮಾನಪತ್ರ ಓದುಗಾರಿಕೆಯ 
ಅಭಿವೃದ್ಧಿಯಾಗಲು ವರ್ತಮಾನಪತ್ರಿಕೆಗಳನ್ನು ತರಿಸುತ್ತಿದ್ದರು (ಹುಟ್ಟಿಹ. ೭). 

[ಸಂ. ವರ್ತಮಾನಪತ್ರಿಕಾ] 

ವರ್ತಿ (ನಾ). ೧. ದೀಪದ ಬತ್ತಿ : ಸಮಾರಣನೇರಣಿಗನಾಗೆ ನಿದಾಘದ ದೀಪ್ತಿ 
ವರ್ತಿಯೊಳ್‌ ಕಾಸೆ (ಅಜಿಪು ೬-೭೦); ವರ್ತಿ ಉರೀತೋ ತೈಲ ಉರೀತೋ? (ಗಾದೆ). 
೨. ಸೀರೆ ಮೊದಲಾದ ವಸ್ತ್ರಗಳ ಅಂಚು, - ಕರೆ : "ವರ್ತಿ, ವಸ್ತಿಃ, ದಶಾ, 
ಸಿಚ: - ಈ ೪ ಸೀರೆಯ ಕರೆ'' (ಹಲಾಯು. ೯೦-೩೯೭). ೩. ಮೂಗುಪೆಟ್ಟಿನಿಂದ 
ಉಂಟಾದ ಬಾವು ,- ಊತ. ೪. ಲೇಪನಕ್ಕಾಗಿ ಸುಗಂಧವಸ್ತುಗಳನ್ನು 
ಅರೆದು ಮಾಡಿದ ಬಿಲ್ಲೆ : ""ಗಾತ್ರಾನುಲೇಪನೀ - ಮೈಯ ಪೂಸಲೆಂದು ಮಾಡಿದ 
ಗುಳಿಗೆ, ವರ್ತಿಯೆನಿಸುಗು'' (ನಾಟರಾ ೧೨೫). ೫. ಬಣ್ಣಬಣ್ಣಗಳಿಂದ ಕೂಡಿದ 


ವರ್ತಿಕೆ 


ಹೊಳಪಿನ ಕಾಗದ ; ಬೇಗಡೆ : ಒಂದೆ ನವರಾತ್ರಿಯಲ್ಲಿ ಗೊಂಬೆಗಳನ್ನು ಕೂರಿಸುವಾಗ 
ಪಟ್ಟದ ಗೊಂಬೆಗಳಿಗೆ ವರ್ತಿಯಿಂದ ಮಾಡಿದ ಸೀರೆ, ಕುಪ್ಪಸ, ಪೇಟಾ ಮುಂತಾದು 
ವುಗಳನ್ನು ಮಾಡಿ ಅಲಂಕರಿಸುತ್ತಿದ್ದರು (ರೂಢಿ. [ಸಂ.] 

ವರ್ತಿಕೆ (ನಾ). ೧. ಬಣ್ಣ ಬಳಿಯುವ ಕುಂಚ. ೨. ಅರಳೆಯ ಹಂಜಿ : ""ಹಂಜಿ 
[ಪಾಠಾ.ಚಿ] ವರ್ತಿಕೆಯಕ್ಕು''(ಮಂಗರಾ ೬೧-೨೦). ೩. ದೀಪದ ಬತ್ತಿ.೪. ಪುರುಲೆಹಕ್ಕಿ ; 
ಲಾವಕ್ಕಿ. [ಸಂ. ವರ್ತಿಕಾ) 

ವರ್ತಿಸು (ಕ್ರಿ). ೧. ವರ್ತುಲಾಕಾರವಾಗಿ ತಿರುಗು : «82. ೨. ನಡೆಯಿಸು ; 
ಚಲಾಯಿಸು : (8. ೩. ಚಲಿಸು ; ಸರಿ ; ಗಮಿಸು. ೪. ಇರು ; ನೆಲಸು ; 
ವಾಸಿಸು : ಅಲರ್ದಿರ್ದ ಪುಂಡರೀಕದ ಕೆಲದೊಳ್‌ ವರ್ತಿಸುವ ಹಂಸಯುಗಮೆನೆ 
ಭೂಭೃತ್ತಿಲಕನ ಸಿತಾತಪತ್ರದ ಕೆಲದೊಳ್‌ ನರ್ತಿಸಿತು ಧವಳಚಾಮರಯುಗಳಂ 
(ಕಾದಂಪೂ. ೪೭೨); ಕಾಪುರುಷರ್‌ ತಾವಾರ್ತವರೆ ಶಾಂತರೂಪಿಂ ವರ್ತಿಸಿ ಜಿನರಾಜನಂತು 
_ಮುಕ್ತಿಯನೀಯಲ್‌(ಸಮಪ. ೧-೧೨೪). ೫. ಬದುಕು ; ಜೀವಿಸು ;ಜೀವಂತವಾಗಿರು : 
ಕೃಚ್ಚಚಾಂದ್ರಾಯಣಪರ್ಣಭಕ್ಷ ಜಲಭಕ್ಷ ಸಮಾರಣಭಕ್ಷವೃತ್ತಿಯೊಳ್‌ ಕಾಯಮನೆಯ್ದೆ 
ಸಾರ್ಚಿ ಬಲ್‌ಕಂ ಮುನಿಗಳ್‌ ನಿಜಜೀವನಕ್ಕೆ ಯೋಗಾಯತಸೌಖ್ಯಮೆಂಬಮೃತಸೇವೆಯೆ 
ಕಾರಣವಾಗೆ ವರ್ತಿಪರ್‌ (ಜಗವ. ೧೬-೫೮). ೬. ನಡೆ ; ಚಾಲ್ತಿಯಲ್ಲಿರು : 
ಶಂಭವತೀರ್ಥನಾಥಸಂತಾನದಶಲಕ್ನಕೋಟಿಸಾಗರೋಪಮಂ ವರ್ತಿಸುವಂದಾ 
ಕಾಲದೊಳ್‌ ತ್ರಿಜ್ಞಾನಧರಂ ಪುಟ್ಟಲೊಡಂ (ಚಾವೂಪು. ೧೦೩). ೭. ನಡೆದುಕೊಳ್ಳು ; 
ಆಚರಿಸು : ಆತಂ ಸ್ವತಂತ್ರನವನಾಜ್ಞೆಯಿಂ ಸರ್ವಮುಂ ವರ್ತಿಸುವುದು 
(ಪದ್ಮರಾ. ೧೦-೨೫೨); ವ್ಯಕ್ತಿಗಳೂ ಪಂಗಡಗಳೂ ತಮ್ಮ ಮೇಲಿನ ಹೊಣೆಯನ್ನು ಅರಿತು 
ವರ್ತಿಸಬೇಕಾಗುತ್ತದೆ (ಶಿಕ್ಷದ. ೯). ೮. ವ್ಯವಹರಿಸು : ಈ ರೀತಿ ವರ್ತಿಸುವ 
ವ್ಯಾಪಾರಿಯೆ ಯಶಸ್ಸು ದೊರಕಿಸುತ್ತಾನೆ (ರತ್ನಗೋ. ೨೦). ೯. ಬಳಕೆಯಾಗು ; 
ವಿನಿಯೋಗವಾಗು ;ಉಪಯೋಗವಾಗು :ದೊರೆಕೊಂಡ ಸಂಖ್ಕೆಯೊಳಮನುಕರಣ 
ದೊಳಂ ವರ್ತಿಕುಂ ಮಹಾಪ್ರಾಣಂಗಳ್‌ (ಕಾವ್ಮಾವ ೨೨). ೧೦, ಉಂಟಾಗು ; 
ಸಂಭವಿಸು : ಸೂತ್ರಕ್ಕರ್ಥವೃತ್ತಿ ವರ್ತಿಸೆ ಬರೆದೆ೦ (ಕಮದ. ೬ ಪೀಕೆ); ಕುರು 
ಪತಿಯ ನೇಮದಲಿಂದಿನೀ ವೃತ್ತಾಂತ ವರ್ತಿಸಿ[ಪಾಠಾಂ. ಪಸರಿಸ]ತಿಲ್ಲಿಪರಿಯಂತ 
(ಕುವ್ಮಾಗ. ೪-೨೯); ವರ್ತಿಸಿತು ಪದಪಿನಿಂ ಜಯರವಂ ಲೋಕದೊಳ್‌ (ಚೆಬಪು. ೪೦-೩೨). 
೧೧. ತೊಡಗು ; ಉಪಕ್ರಮಿಸು : ಎಲೆಲೆ ರಿಪುಸಂವರ್ತನೊಳು ಕೊಳುಗುಳಕೆ 
ವರ್ಶಿಸಲರಿದು (ಕುವ್ಮಾದ್ರೋ. ೧೨-೧೦). ೧೨. ಆಚರಿಸುವಂತೆ ಮಾಡು ; 
ನಡೆದುಕೊಳ್ಳುವಂತೆ ಮಾಡು : ಅಭ್ಯಾಸವೆನ್ನ ವರ್ತಿಸಿತ್ತಯ್ಕಾ ಭಕ್ತಿಸಾಧ್ಮವಾಗದು 
ನಾನೇವೆನಯ್ಕಾ (ಬಸವ. ೫೧೨). ೧೩. ಇತರರು ನುಡಿದಂತೆ ನುಡಿ ; ಅನುಕರಿಸು : 
ಶಬ್ದಸಂಭಾಷಣೆಯ ನುಡಿಯ ವರ್ತಿ[ವಾಠಾಂ. ರ್ಚಿ]ಸಿ ನುಡಿವೆ... ಎನ್ನ ಮನದಲೊಂದು 
ಹೃದಯದಲೊಂದು ವಚನದಲೊಂದು ನೋಡಾ (ಬಸವ ೨೮೯). ೧೪. [ಗಣಿತ] 
ಗುಣಿಸು ; ಗುಣಾಕಾರ ಮಾಡು : ವರ್ತಿಸು ವರ್ಗಿಸು . . . ಕಾದಿಸು ಪೂಜಿಸು 
ಉತ್ತಮದಿಂ ಪೇಟ್‌ ಮೊದಲ ಗುಣಕಾರಂಗಳ್‌ (ವ್ಯವಹಾ. ೧೦-೫೧). 

[ವರ್ತನ -ಇಸ್ಬು] 

ವರ್ತುಕ (ನಾ). ಒಂದು ತೂಕದ ಪ್ರಮಾಣ: ೨೮ ಗುಂಜಿಗೆ ೧ ವರ್ತುಕ ೩೯್ಮ 

ವರ್ತುಕಕ್ಕೆ ೧ ತೊಲಿ (ಕಭಾಗೆ. ೨೮೯). 
UP ಇದು "ವರಹ 4 ತೂಕ' ಎಂಬುದರ ಸವಕಳಿರೂಪವಾಗಿರಬಹುದು] 

ವರ್ತುಲ, ವರ್ತುಳ (ಗು). ೧. ದುಂಡಾದ ; ಮಂಡಲಾಕಾರದ ; 
ಗೋಲಾಕಾರವಾದ : ನಕ್ಷತ್ರಪ್ರಸವದ ಸಂತುಷ್ಟಿ ; ಗ್ರಹನಿರ್ಮಾಣದ ವರ್ತುಲವೃಷ್ಟಿ 
(ಕೋಗಿಲೆ. ೫೮-೫೯). (ನಾ). ೨. ಗುಂಡಾಗಿರುವುದು ; ಗೋಳಾಕಾರವಾದುದು : 
"“ವರ್ತುಲಂ ನಿಸ್ತಲಂ ವೃತ್ತಮೆನೆ ಬಟ್ಟಕ್ಕು'' (ಮಂಗರಾ. ೧೩೨-೨೫). ೩. ಚೆಂಡು. 
೪. ಒಂದು ಬಗೆಯ ಕಾಳು ; ಬಟಾಣಿ. ವರ್ತುಳ : ೨. ""ನಿಸ್ತಲಂ, ವರ್ತುಳಂ, 
ವೃತ್ತಂ - ಈ ೩ ಬಟ್ಟಿತ್ತು'' ಇಂತೀ ತ್ರಿವಿಧಭೇದ 
ವರ್ತುಳ ಗೋಮುಖ ಗೋಳಕಾಕಾರ ಕೂಡಿದ ಲಿಂಗವಾದಲ್ಲಿ (ಮೋಳಿಮಾ. ೭-೨೫). 

[ಸಂ.] 


(ಹಲಾಯು. ೧೨೪-೬೮); 


೭೮೦೦ 


- 


0 


20 


30 


35: 


40 


45 


ವರ್ಧಮಾನ 


ವರ್ತುಲನೃತ್ವ (ನಾ). ಮಂಡಲಾಕಾರವಾಗಿ ಮಾಡುವ ಕುಣಿತ ; ರಿಂಗಣ 
ಗುಣಿತ : ಮೂವರೂ ಒಬ್ಬರೊಬ್ಬರ ಕೈವಿಡಿದು ವರ್ತುಲನೃತ್ಮವೆಸಗುತ್ತಾರೆ 
(ಚಂದ್ರಸ ೧-೧೮). [ಸಂ.1 
ವರ್ತುಳ "ವರ್ತುಲ' ನೋ. 
ವರ್ತುಳವಾಯು (ನಾ). ಚಕ್ರಾಕಾರವಾಗಿ ಸುತ್ತುತ್ತ ಹೋಗುವ ಗಾಳಿ; 
ಸುಂಟರಗಾಳಿ : ವರ್ತುಳವಾಯುವಲ್ಲಿ ಎದ್ದ ತೃಣ ಪರ್ಣ ಕುಂಪಟೆ 
ಮುಂತಾದವನೆಲ್ಲವನು ದಂಡ ಸಾಕಾಗ ಮುಂತಾಗಿ ತೋಟ್‌ ಸಂಚಾರ ನಿಂದ ಮತ್ತೆ 
ಅವು ಮುನ್ನಿನ ಸಂಚದಂತೆ ನಿಂದವು (ಸಕವ. 1, ೬-೬೮). (ಸಂ. ವರ್ತುಲವಾಯು) 
ವರ್ತ್ವ (ನಾ). ೧. ಹಾದಿ ; ದಾರಿ ; ಮಾರ್ಗ :'"ಅಧ್ವಾ... ವರ್ತ್ನ, ವರ್ತ್ನನೀ 
ಎ ನಿಗಮ - ಈ ೧೨ ಬಟ್ಟೆ' (ಹಲಾಯು. ೪೩-೧೦೫); ಕರಿಕುವರಿಸುತ್ತಟವಿಯಂ, 
ಕೃಷ್ಣಮಂ, ಬರ್ಮ್ಮಮಂ ನಿರ್ಮಿಸುತೆ ದಾಳಿಡುವುದಾ ಕಿರ್ಚು (ಶ್ರೀರಾಮಾ. ೭೧೩-೧೦೬). 
೨. ಕಣ್ಣಿನ ರೆಪ್ಪೆ; ಕಣ್ಣೆವೆ: ``ಕಣ್ಣ ಮುರಿದೆವೆಯ ವರ್ತ್ಮಮೆಂಬುದು'' 
(ಮಂಗರಾ. ೧೩೯-೫). |ಸಂ. ವರ್ತನ್‌] 
ವರ್ತ್ಮನಿ (ನಾ). ಹಾದಿ ; ಮಾರ್ಗ. ಸಂ. 
ವರ್ಧಂತಿ (ನಾ). ಹುಟ್ಟುಹಬ್ಬ ; ಜನ್ಮದಿನೋತ್ಸವ : ನಮ್ಮ ಮೈಸೂರು 
ಮಹಾರಾಜರವ೦ ವರ್ಧಂತಿಉತ್ಸವವನ್ನು ಮಾಡಿಸುತ್ತೇನೆ (ಹಿಕಥೆ. ೨೨). 
(ಸಂ. ವರ್ಧಂತೀ। 
ವರ್ಧಕ (ಗು).೧. ಬೆಳಸುವ ; ವೃದ್ಧಿಗೊಳಿಸುವ. ೨. ಕತ್ತರಿಸುವ ; ವಿಭಜಿಸುವ. 
(ನಾ). ೩. ಹಿರಿಯ ; ವಯಸ್ಕ : "“ವರ್ಧಕಃ, ವರ್ಧಮಾನು , ವೃದ್ಧಃ - ಈ ೩ 
ಪಿರಿಯಂ'' (ಕಾಶಕ್ಯ ೧೬೩). ೪. ಮರಗೆಲಸದವನು ; ಬಡಗಿ. ೫. ಒಂದು ಬಗೆಯ 
ಸಸ್ಕ ; ಭಾರಂಗಿ. ೬. ವೃದ್ಧಿಗೊಳಿಸುವ ಸಲಕರಣೆ : ಆ ಪ್ರವಾಹವನ್ನು . . . 
ವರ್ಧಕ ಎಂಬ ಮತ್ತೊಂದು ಉಪಕರಣಕ್ಕೆ ಕೊಂಡೊಯ್ದು ಅಲ್ಲಿ ಅದರ ಬಲವನ್ನು 
ಸಾಕಷ್ಟು ವರ್ಧಿಸುತ್ತಾರೆ(ಎದ್ದಾಎ. ೬೩). ೭. ಛಾಯಾಚಿತ್ರಗಳ ಮೂಲಬಿಂಬವನ್ನು 
ಪ್ರತಿತೆಗೆಯುವುದಕ್ಕೆ ಮೊದಲು ಅದನ್ನು ಸ್ಥಿರಗೊಳಿಸಲು ಬಳಸುವ 
ದ್ರಾವಕ : ಅದನ್ನು ಒಮ್ಮೆಗೇ, ವರ್ಧಕ (ರೀ೪ಟಿಂಭೀr) ಎಂಬ ನೀರಲ್ಲಿ ಮುಣುಗಿಸಿ, 
ಅತ್ತಿತ್ತ ಎಳೆಯಬೇಕು (ಬಾಲಟ್ರ. 1೬ ೧). ([ಸಂ.] 
ವರ್ಧಕಿ (ನಾ). ಮರಗೆಲಸ ಮಾಡುವವನು ; ಬಡಗಿ : ""ತೃಷ್ಟಾ, ಕಾಷ್ಮತಟ್‌, 
ತಕ್ಷಾ, ರಥಕಾರಓ ವರ್ಧಕೀ - ಈ ೫ ಬಡಗಿ'' (ಹಲಾಯು. ೯೬-೪೩೩). [ಸಂ.) 
ವರ್ಧನ (ಗು). ೧. ಹೆಚ್ಚಿಸುವ ; ವೃದ್ಧಿಗೊಳಿಸುವ. ೨. ಹೆಚ್ಚಾಗುವ ; 
ವೃದ್ಧಿಹೊಂದುವ. (ನಾ). ೩. ಬೆಳವಣಿಗೆ ; ಅಭಿವೃದ್ಧಿ ; ಹೆಚ್ಚಳ : 
“ವರ್ಧನಂ ವ ಪರ್ಚುಗೆ'' (ಕಾಶಕ್ಕ ೨೮೬). ೪. ದೊಡ್ಡದು ; ಹಿರಿದು : ""ವೃಧ್‌ 
. ೬ ೬ ವರ್ಧಿಇ ವರ್ಧನಂ . . . ವಾರ್ಧಕ್ಕಂ -- ಈ ೧೦ ಜಿರಿದು'' (ಕಾಶಕ್ಕ. ೧೩೩). 
೫. ಏಳಿಗೆಯನ್ನುಂಟುಮಾಡುವವನು ; ಅಭಿವೃದ್ಧಿಗೊಳಿಸುವವನು. 
೬. ಕತ್ತರಿಸುವಿಕೆ ; ಛೇದನ : “`ಕಲ್ಪನಂ, ಕರ್ತನಂ, ವರ್ಧನಂ, ಛೇದನಂ - ಈ ೪ 
ಕಡಿಹ'' (ಹಲಾಯು. ೧೨೨೦-೪೪). ₹೫.) 
ವರ್ಧನಿ (ನಾ). ೧. ಕಸಪೊರಕೆ : ""ಸಮ್ಮಾರ್ಜನೀ, ವರ್ಧನೀ - ಈ ೨ ಕಸಕಿಲ್‌'' 
(ಹಲಾಯು. ೫೦-೪೭). ೨. ಹಿಡಿ ಮತ್ತು ಮೂತಿಯಿರುವ ಒಂದು ಬಗೆಯ 
ಸಣ್ಣ ಪಾತ್ರೆ; ಗಳಂತಿಗೆ: ""ವರ್ಧನೀ, ಗಳಂತಿಕಾ - ಈ ೨ ಗಣತಿಗೆ” 
(ಹಲಾಯು. ೫೩-೧೬೨). (೫೦. ವರ್ಧನೀ। 
ವರ್ಥನೆ (ನಾ). ಬೆಳವಣಿಗೆ ; ಅಭಿವೃದ್ಧಿ : ತಾವು ನಾವು ದೋಸ್ತಾರರಾದ್ದರಿಂದಾ 
ಬಾಯಾಚಾರಕ್ಕೆ ಸಲುವಾಗಿ ಬಹಳ ಫಲವಾಗಿ ಇರುವಂಥಾದ್ದು ವರ್ಧನೆ ಆಗಿ ಇರ 
ಬೇಕು (ರಾಜೇಂದ್ರ, ೧೬೦). |೫. ವರ್ಧನ] ; 
ವರ್ಧಮಾನ (ಗು). ೧. ಬೆಳೆಯುತ್ತಿರುವ ; ಹೆಚ್ಚುತ್ತಿರುವ : ವಿಂಧ್ಕಾ 
ಚಳದಂತೆ ವರ್ಧಮಾನೋತ್ಸೇಧನುಮಂಧಕಾರಾತಿಯಂತೆ ಭೈರವಾಕಾರನುಮಾಗಿ 
(ಪಂಪಛಾ. ೧೧-೧೧೭ ಎ). (ನಾ). ೨. ಏಳಿಗೆ ; ಉತ್ಕರ್ಷ. ೩. ಒಂದು ಬಗೆಯ 
ಸಸ್ಕ ಮತ್ತು ಅದರ ಕಾಯಿ ; ಹರಳು ; ಔಡಲ : ವರ್ಧಮಾನ - ಬದ್ದವಣ 


ವರ್ಧಮಾನಕ 


(ಶಮದ. ೨೮೬ ಪ್ರಯೋ). ೪, ಮುಚ್ಚುಳ ; ಶ್ರಾವೆ : "ಶಾಳಾಜಿರಃ, ವರ್ಧಮಾನಃ , 
ಶರಾವಃ - ಈ ೩ ಶ್ರಾವೆ'' (ಹಲಾಯು. ೫೨-೧೬೦). ೫. ದಕ್ಷಿಣಕ್ಕೆ ಬಾಗಿಲು ಇಲ್ಲದ 
ಒಂದು ಬಗೆಯ ಕಟ್ಟಡ : "“ಸ್ವಸ್ತಿಕ, ವರ್ಧಮಾನಃ , ನಂದ್ಕಾವರ್ತಃ - ಈ ೩ 
ಮೊದಲಾಗುಳ್ಳುವು ಅರಮನೆಯ ಛಂದಂಗಳ್‌''(ಹಲಾಯು. ೫-೧೫೦); ಸ್ಪಸ್ತಿಕವರ್ಧಮಾನ 
ನಂದ್ಕಾವರ್ತ ಸರ್ವತೋಭದ್ರ ವಳಭಿಚ್ಛಂದಮೆಂಬಯ್ದುಂ ಪ್ರಾಸಾದಂಗಳೊಳಂ . . . 
ತದ್ಭೂಮಿ ಕಣ್ಣೊಪ್ಪುಗುಂ (ಚಂದ್ರಪು ೧೫-೨೧). ೬. ಒಗಟು ; ಒಡಪು. ೫,೬: 
ಅದು ಸಂಯುತಹಸ್ತದಂತೆ ವಿಸ್ತೃತಸ್ಪಸ್ತಿಕೋಪೇತಮುಂ ಶುದ್ಧಪ್ರಸಿದ್ಧಪ್ರಬಂಧದಂತೆ 
ವರ್ಧಮಾನಮಾನಿತಮುಂ . . . ಎನಿಪುದು (ಚಂದ್ರಪು. ೧೧-೬೯ ಮ. ೭. [ನಾಟ್ಕ] 
ಇಪ್ಪತ್ತುಮೂರು ದೇಶೀಯಸ್ಥಾನಕಗಳಲ್ಲಿ ಒಂದು ; ೫ ""ಪಾದಗಳನ್ನು 
ಅಡ್ಡಮಾಡಿ ಹಿಮ್ಮಡಿಗಳನ್ನು ಸೇರಿಸುವುದು'' (ಉಾಸ್ಮರಂ. ೩೨೯ ಗದ್ಮಾನುವಾದ) : 
ಚರಣದ ಮಡದೊಳ್‌ ಪತ್ತಿರೆ ಪಿರಿದಡ್ಡದೆ ಪದಮೆ ವರ್ಧಮಾನಮೆನಿಕ್ಕುಂ 
(ಲಾಸ್ಮರಂ. ೭-೩೪). ಲೆ. ಸಂಯುತಹಸ್ತಗಳಲ್ಲಿ ಒಂದು ; ೫ 
""ಹಂಸಪಕ್ಷಹಸ್ತಗಳೆರಡನ್ನು ಒಂದಕ್ಕೊಂದು ಹಿಮ್ಮುಖವಾಗಿರುವಂತೆ 
ಮುಂಗೈಗಳಲ್ಲಿ ಕೂಡಿಸಿ ಹಿಡಿಯುವುದು'' (ಆಸ್ಮರಂ. ೨೪೫ ಗದ್ಮಾನುವಾದ). 
"ವರ್ಧಮಾನಹಸ್ತ' ಪರಾ. ೯. [ಜೈನ] ವರ್ತಮಾನತೀರ್ಥಂಕರರಲ್ಲಿ 
ಇಪ್ಪತ್ತುನಾಲ್ಕನೆಯವನಾದ ಮಹಾವೀರತೀರ್ಥಂಕರ : ಮಾಟ್ಕಮಗಲ್ಕಟ್‌ಂದೆ 
ಶುಭಮಂ ಶ್ರೀವರ್ಧಮಾನಂ ಜಿನಂ (ವರ್ಧಪು. ೧-೧). ೨,೯ : ವದನಂ ಚಂದ್ರಪ್ರಭಂ 
ವಿಕ್ರಮಭುಜಮಜಿತಂ ಪಾಣಿ ಪದ್ಮಪ್ರಭಂ ಸಂಪದಮೆಂದುಂ ವರ್ಧಮಾನಂ 
(ಅರ್ಥನೇ. ೧-೪೩). ೧೦. ಅವಧಿಜ್ಞಾನದ ಪ್ರಕಾರಗಳಲ್ಲಿ ಒಂದು ; 
ಸಮ್ಮಗ್ನರ್ಶನಾದಿ ಗುಣಗಳ ಅಭಿವೃದ್ಧಿಯಿಂದ ಪ್ರಾಪ್ತವಾಗುವ 
ಅಸಂಖ್ಯಾತಲೋಕಗಳ ಜ್ಞಾನ : ಹೀಯಮಾನವರ್ಧಮಾನಾವಸ್ಥಿತಾನುಗಾಮ್ಮ 
ನನುಗಾಮಿಸ್ತರೂಪದಿಂ ಷಟ್ಪ್ರಕಾರಮಪ್ಪ ದೇಶಪರಮಸರ್ವಾವಧಿಜ್ಞಾನಮುಂ 
(ಸುಕುಮೂ. ೮-೪ ವ); ವರ್ಧಮಾನಮೆಂಬುದು . . . ಅಸಂಖ್ಮಾತಲೋಕಂಬರಂ ನಿರಂತರಂ 
ಪೆರ್ಚುವುದು (ತತ್ತ್ವಪ್ರ. ೬೮). ([ಸಂ.) 

ವರ್ಧಮಾನಕ (ನಾ). ೧. ಒಂದು ಬಗೆಯ ಪಾತ್ರೆ. ೨. ಮುಚ್ಚುಳ : 
"“ಶರಾನಮದು ವರ್ಧಮಾನಕಂ ತಾನಕ್ಕುಂ'' (ಮ್ತುಕೋ ೫೦-೨೯). &. [ಅಶ್ವಶಾ) 
ಕುದುಲಟಯ ಮೈಮೇಲಿರುವ ಒಂದು ಬಗೆಯ ಗುರುತು,- ಚಿಹ್ನೆ : 
ಶ್ರೀವೃಕ್ಷಂ ಕನ್ನಡಿ ನಂದ್ಕಾವರ್ತಂ ವರ್ಧಮಾನಕಂ ಸ್ವಸ್ತಿಕಮೆಂಬೀ ವಿವಿಧಲಾಂಛನಂಗಳ 
ನಾವರಿಸಿದ ವಾಜಿಗಾಯ್ತು ಶ್ರಿಂಶದೃರ್ಷಂ (ಆಶೃಶಾ. ೫-೩೬). [ಸಂ.) 

ವರ್ಧಮಾನಹಸ್ತ (ನಾ). ಇ ವರ್ಧಮಾನ ೮ : ಸಲೆ ಹಂಸಪಕ್ಷಮೆರಡುಂ ಸುಲಭದೆ 


೭೬೮೦೧ 


ಮುಂಗಯ್ಮನೊಂದಕೊಂದೊಂದಿ ಕರಂ ನೆಲೆಗೊಂಡು ತಿರುಗೆ ಮೊಗಮಂ . . . |- 


ವರ್ಧಮಾನಹಸ್ತಮೆನಿಕ್ಕುಂ (ಲಾಸ್ಮರಂ. ೨-೩೬). ಸಂ.) 

ವರ್ಧಿತ (ಗು). ೧. ಬೆಳೆದ ; ಅಭಿವೃದ್ಧಿಹೊಂದಿದ. ೨. ದೊಡ್ಡದಾದ ; 
ಹಿಗ್ಗಿದ. ೩. ಕತ್ತರಿಸಿದ ; ಸೀಳಿದ. ೪. ತುಂಬಿದ ; ಪೂರ್ತಿಯಾದ. (ನಾ). 
೫. ಬೆಳೆದವನು ; ಅಭಿವೃದ್ಧಿಹೊಂದಿದವನು : ಅತುಳಿತಗುರುಭಕ್ತಿಪ್ರಬುದ್ಧನು 
ಕಲಿತ ಗುರುಭಕ್ತಿಸ್ತಿತನು ಗುರುಭಕ್ತಿವರ್ಧಿತಮ (ಬಸಪು. ೪೦-೧). [ಸಂ.) 

ವರ್ಧಿಷ್ಣು (ಗು). ೧. ಬೆಳೆಯುವ ; ಅಭಿವೃದ್ಧಿಗೊಳ್ಳುವ. (ನಾ). 
೨. ಏಳಿಗೆಯಾಗುತ್ತ ಇರುವುದು ; ಬೆಳೆಯುತ್ತಿರುವುದು : ಒಂದು ಅವಧಿಯವರೆಗೆ 
ವರ್ಧಿಷ್ಣುವಾಗಿದ್ದು ಅನಂತರ ಹೊಸಪೀಳಿಗೆಯ ಕಣ್ಣಿಗೇ ಬೀಳದಿರುವ ಅನೇಕ 
ಪುಸ್ತಕಗಳ ಚರಿತ್ರೆ ಇಂತಹುದು (ಸಾಒಪ್ರ. ೩೧೦). ೩. ಬೆಳೆಯುತ್ತ ಹೋಗುವವನು ; 
ಎತ್ತರವಾಗುತ್ತ ಹೋಗುವವನು : ಇದೇನೆಂದು ಜಾತಾದ್ಭುತಂ ನೋಬ್ಬರ 
ಕಣ್ಣುಂ ಚೇತಮುಂ ಕಾಲ್ಲಿಡೆ ಕಡುಜವದಿಂ ವಿಷ್ಣು ವರ್ಧಿಷ್ಣುವಾದ೦ (ಅರ್ಥನೇ ೬-೨೮). 

(ಸಂ.] ' 

ವರ್ಧಿಸು (ಕ್ರಿ). ಬೆಳೆ ; ಅಭಿವೃದ್ಧಿಗೊಳ್ಳು : ಇಳಿಯೊಳದಂಕುರಿಸಿ ಹರಿತ್ಕುಳದೊಳ್‌ 
ವರ್ಧಿಸಿಯೆ ನೀಳ್ತು ಗಗನಕ್ಕಸುಹೃತ್ಮುಳನಾರೀ(ನಯನಾಂ]ಬುವೆ ಬೆಳಸಿದುದೆನೆ 
ಕೀರ್ತಿವಲ್ಲಿಯಂ ಸತ್ತಿಗನಾ (ಗದಾಯು. ೧೦-೯); ದಿಶಾವ್ಯೋಮಾವಧಿ ಸ್ಥೂಲಮಪ್ಪೊಡಲಿಂ 


40 


ವರ್ಯ 


ವರ್ಧಿಸಿ. . , ಆರಭಟೆಯಿಂದಿರ್ದಂ ನಿಕುಂಭಾಸುರಂ (ಜಗವಿ. ೧೫-೬೨); 
ಬಾರ್ಲಾ೯ಶುಕ್ಲಪಕ್ಷಚಂದ್ರರಂದದೆ ಮೇಲೆ ವರ್ಧಿಸಿ ಸುತರಿರಲು (ಕಂನವಿ. ೩-೧೧). 
(ವರ್ಧನ 4೬ - ಇಸ್ಮು) 
ವರ್ನಣಿ (ನಾ). ಕುದುರೆಯ ಒಂದು ಅಂಗ (7): ಬೆಡ(ದು)ವಿನ 
ಸಮಾಪದೆಡೆಯುಂ ಪಡೆವುದು ವರ್ನ [ಪಾಠಾ ನ್ನ) ಣಿಯದೆಂಬ ಪೆಸರಂ (ಅಶ್ವತಾ. ೯-೨೬); 
ಬೇಡುವಔಬೆಡವಿ3ನ ಸಮಾಪದೆಡೆಗಂ ಪಡೆವುದು ವರ್ನಣಿಯದೆಂಬ ಪೆಸರುಂ 

(ಆಶ್ವವೆ. 6-೨೫). [?] 

ವರ್ಪ "ವರ್‌' ಪರಾ. 

ವರ್ಮ, (ನಾ). ೧. ಹಗೆತನ ; ವೈರ : ಆ ನಿಂಗೀ ಕಾಲಾಗ ಹೌದಲ್ಲೊ ಇಷ್ಟು 
ನಿಮ್ಮದೂ ಅವರದೂ ವರ್ಮ? (ಮಾಚಿಹು. 66); ಅವನ ವರ್ಮಾ ಕಟಗೊಂಡರ ನಾಳೆ ಈ 
ಊರಾಗ ನಿಂತು ನೀರ ಕುಡೀದ್ದಾಂಗ ಮಾಡ್ಕಾನು (ಗ್ರಾಮಾಯ. ೧೮೬). ೨. ಭಾಷೆ ; 
ಆಣೆ ; ಮಾತು : "ವರ್ಮಗೆಡು' ಪರಾ. ೩. ಗರ್ವ ; ಅಹಂಕಾರ : 
ಸರ್ವಾಂತರ್ಯಾಮಿ ಶಿವನಿರಲು ತನ್ನೊಳಗೆ ವರ್ಮವಿಹುದೇಕೆ (ಸರ್ವಜ್ಞ. ೪೪೧). 

[ಆ-- ತಮಿ. ವರ್ಮ, ವನ್ಮ) 

ವರ್ಮ, (ನಾ). ಗುಟ್ಟು ; ರಹಸ್ಕ : ವ[ಪಾಠಾಂ.5)ರ್ಮವನಆಸಿಯದ ಮಾಟ 
ಸಯಿದಾನದ ಕೇಡು (ಬಸವ. ೧೦); ಬೊಮ್ಮವೆಂದಿನ ಪರಿಯಲಿಪ್ಪುದು 
ವರ್ಮವಟ್‌ಯದ ಮೂಢರುಗಳಾ ಬೊಮ್ಮ ಹುಟ್ಟಿತು ಹೊಂದಿತೆಂಬರು 


(ಸದ್ಗುರು. ೭-೩೦). [ಆ ಸಂ. ಮರ್ಮನ್‌] 
ವರ್ಮ, (ನಾ). ೧. ಅಂಗರಕ್ಷೆಗಾಗಿ ತೊಡುವ ಉಕ್ಕಿನ ಕವಚ ; ಮೈಜೋಡು : 
“ಕವಚಂ ಜಗರಂ ಸನ್ನಾಹವುರಚ್ಚದಮಂಗರಕ್ಷೆ ಕಂಕಟಕಂ ವರ್ಮವಿನಿತ್ತುಂ 


(ಕವಚಾಖ್ಕಂ)” (ವಸ್ತುಕೋ. ೮೪-೧೨); ಶರನಿಧಿಯ ವಡಬಾನಳನ ದಳ್ಳುರಿಯ 
ವರ್ಮವ ತಿವಿವ ತುಂಬಿಗೆ ಮರಳುದಲೆಯುಂಟಾದಡದು ಭವಭವದ ಪುಣ್ಮಫಲ 
(ಕುವ್ಮಾದ್ರೋ, ೪-೪೬). ೨. ಆಶ್ರಯ ; ಮರೆ ; ರಕ್ಷಣೆ : “ವರ್ಮಿಗ್ಮ' ಪರಾ. 
೩. ಕತ್ತಿಯ ಒರೆ : ""ವರ್ಮ, ಕೋಶಂ - ೨ ಕತ್ತಿ ಮೊದಲಾದುವನ್ನು ಇಡುವ ಒರೆ'' 
(ಧನಂನಿ. ೧೮೪-೫೫). ೪. ತೊಗಟಿ ೫. ಕ್ಷತ್ರಿಯರ ಹೆಸರಿನ ಕೊನೆಯಲ್ಲಿ 
ಸೇರುವ ಒಂದು ಪದ. (ಸಂ. ವರ್ಮನ್‌] 

ವರ್ಮಗೆಡು (ಕ್ರಿ). ಮಾತಿಗೆ ತಪ್ಪು; ವಚನಭಂಗಮಾಡು: ವರ್ಮಗೆಟ್ಟು 
ನುಡಿವ ಕರ್ಮಜೀವಿಗಳ ಬಾಯಲ್ಲಿ ಬಾಲ್ಕುಳ ಸುರಿಯದೆ ಮಾಣ್ಬುವೆ ಹೇಳಾ 
(ಅಖಂಡೇ ೨೬೭-೭). (ವರ್ಮ, + ಕೆಡು) 

ವರ್ಮಗ್ನ (ನಾ). ರಹಸ್ಕವನ್ನು ಬಲ್ಲವನು ; ಸತ್ಯವನ್ನು ತಿಳಿದವನು : 
ವರ್ಮಗ್ನ ಮಡಿವಾಳ ಮಾಚರಸ ಕಿನ್ನರನ ನಿರ್ಮೋಹಿ ಕಲಕ್ಕಾತ ಬ್ರಹ್ಮಯ್ಯ 
(ನವಮೋ ೧-೧೪). |ಆ ಸಂ. ಮರ್ಮಜ್ಞ) 

ವರ್ಮವರ (ನಾ). ಮೈಜೋಡು ; ಕವಚ : ಬಿಲ್ಲು ತೀರು ಹೆದೆ ಬತ್ತಳಿಕೆ ಶಿರಸ್ತ್ರಾಣ 
ಮಧ್ಯತ್ರಾಣ ಪದತ್ರಾಣ ವರ್ಮವರ . . . ಮುಂತಾದ ಶತ್ರುಜಯಾತ್ಮರಕ್ಷಾದಿ 
ಸಾಧನವಿಶೇಷಗಳಿಂದಲೂ (ಎವೇಕ. ೨೬೨). [ಇ ವರ್ಮ) 

ವರ್ಮಿಗ್ಗ (ನಾ). ರಹಸ್ಕವನ್ನರಿತವನು ; ಮರ್ಮಜ್ಞ ; ಜ್ಞಾನಿ : ಕರ್ಮಕ್ಕೆ 
ಕರ್ಮವನಿತ್ತು ತಾ ವರ್ಮಿಗನಾಗಬಲ್ಲಡೆ ಹೊಳೆಯಲ್ಲಿ ಹಾಕಿದ ಸೋರೆಯಂತೆ ಅನಿಲ 
ಕೊಂಡು ಹೋಹ ಎಲೆಯಂತೆ ಏತಕ್ಕೂ ಹೊಜಗಾಗಿ ಜಗದಾಶೆ ಇಲ್ಲದಿರ್ಪ ವೇಷಕ್ಕೆ 
ಒಳಗಲ್ಲದಾತನ ಜಗದೀಶನೆಂಬೆ (ಮೋಳಿಮಾ. ೧೯೭-೭೩೩). [ವರ್ಮ + — ಇಗ 

ವರ್ಮಿಗ (ನಾ). ಆಸರೆಕೊಡುವವನು ; ಆಶ್ರಯದಾತ : ನಿರ್ಮಲರ ಮನ ಕಲಕಿ 
ದೋಷಕೆ ವರ್ಮಿಗರು ನೀವಾದಿರೆಲೆ ಪಾತಕರೆ ಬಿಡಿರೂರ (ಜಜ್ಜಪು. ೧೦೬-೭೧). 

[ವರ್ಮ + — ಗ) 

ವರ್ಮಿತ (ನಾ). ಕವಚವನ್ನು ತೊಟ್ಟಿರುವವನು 

ಸನ್ನದ್ಧಃ , ದಂಶಿತಃ - ಈ ೪ ಕವಚದೊಟ್ಟವಂ'' (ಹಲಾಯು. ೭೬-೬೦೬). 


: ""ವರ್ಮಿತಃ , ಕವಚಿತಃ , 
[ಸಂ.) 


45| ವರ್ಯ (ಗು).೧. ಆರಿಸಿಕೊಳ್ಳಬೇಕಾದ ; ಆಯಬೇಕಾದ. ೨. ಯೋಗ್ಯವಾದ ; 


ಅರ್ಹವಾದ. ೩. ಉತ್ತಮವಾದ ; ಮಿಗಿಲಾದ ; ಮೇಲಾದ. (ನಾ). 


ವರ್ಯಜನ 


೪. ಶ್ರೇಷ್ಠನಾದವನು : ಧುರಧರೆಯೊಳು ಮಾಟಾಂತರನಿರದಿಕ್ಕಿ ಪರಾಕ್ರಮೈಕಲಕ್ಷ್ಮಿಗೆ | 


ನಿಜಬಂಧುರಭುಜಮಂ ನೆಲೆಮಾಡಲು ಧರಿಶ್ರಿಯೊಳು ವರ್ಯನಾರ್ಯ,ಮಲ್ಲನೆ ಬಲ್ಲಂ 
(ಸಾಇಇ. 70೭ ೨೦೬-೬;?). [ಸಂ.] 

ವರ್ಯಜನ (ನಾ). ಉತ್ತಮಮಟ್ಟದ ಜನ ; ಶ್ರೇಷ್ಠಜನ : ಅವ್ರತಿಕಂಗೆಜಗದ 
ವೀರವ್ರತಮಂ ಕೇಳ್ದು ಹರ್ಷಮಂ ತಾಳ್ದದ ನಿನ್ನಬ್ರಹ್ಮಣ್ಮಂ ವರ್ಯಜನವ್ರೀಡಾಕರಮದಂ 
ವಿಚಾರಿಸವೇಡಾ (ಪಂರಾಮಾ. ೭-೫೧). |ಸಂ.) 

ವರ್ಯೆ (ನಾ).೧. ತನ್ನ ಪತಿಯನ್ನು ತಾನೇ ಆರಿಸಿಕೊಳ್ಳುವವಳು ; ಸ್ವಯಂವರೆ. 
೨. ಮದುವೆಗೆ ಯೋಗ್ಕಳಾದ ಕನ್ಶೆ : ""ವರ್ಯಾ, ಪತಿಂವರಾ - ಈ ೨ ಕುಡಲ್‌ 
ನೆಟೆದ ಕೂಸು'' (ಹಲಾಯು. ೭೯-೩೨೯). [ಸಂ. ವರ್ಯಾ] 

ವರ್ಷ (ನಾ). ೧. ಮಳೆ ; ವೃಷ್ಟಿ : ಸಮುದಗ್ರಗ್ರಾವವರ್ಷಂ ಕಣೆಯೆ . . . 
ಗೋಪಗೋಪೀತತಿ ಮಟ್‌ವುಗೆ ಗೋವರ್ಧನಾದ್ರೀಂದ್ರಮಂ . . . ಕೊಡೆವೊಲಂದೆತ್ತಿ 
ನಿಂದಂ ಮುಕುಂದಂ (ಜಗವಿ. ೪-೮೯); ಶರನಿಧಿ ಕವಿದಂತೆ ಕಜದುದಿಳೆಯೊಳ್‌ ವರ್ಷಂ 
(ಗಿಂಕ. ೯-೫೧). ೨. ಮಳೆಯಂತೆ ಸುರಿಸುವಿಕೆ : "ಪುಷ್ಪವರ್ಷ', "ಶರವರ್ಷ' 
ಪರಾ. ೩. ವೀರ್ಯವು ಚಿಮ್ಮುವಿಕೆ. ೪. ಕಾಲಮಾನದ ಒಂದು ಪ್ರಮಾಣ ; 
ಹನ್ನೆರಡುತಿಂಗಳುಗಳ ಅವಧಿ ; ಸಂವತ್ಸರ : ಪರಮಾಯುಷ್ಯಮದಬ್ದಿರುಳೆರಸು 
ನೂಟ್‌ರ್ಪತ್ತುವರ್ಷಂ ನರದ್ದಿರದೌಘಕ್ಕೆ (ಲೋಕೋಪ. ೧೧-೧೦೫); ಮೂವತ್ತು ವರ್ಷಗಳ 
ಹಿಂದೆ. .. ಕಥಾಸಂಗ್ರಹವೊಂದನ್ನು ಪ್ರಕಟಿಸಿತ್ತು (ಹೊಸಕಿ. ೨೭೭). ೫. ಭೂಮಂಡಲದ 
ಒಂಭತ್ತು ವಿಭಾಗಗಳಲ್ಲಿ ಒಂದು : ಜಂಬೂದ್ವೀಪದ ನವವರ್ಷಂಗಳೊಳ್‌ 
ಭಾರತವರ್ಷಮೊಂದನುಬ್‌ದು ಮಿಕ್ಕಿನೆಂಟುವರ್ಷಂಗಳುಂ . . . ಭೂಸ್ಪರ್ಗಂಗಳಿನಿಪುವು 
(ಚಿಕಜಿ. ೩೧-೧೬). "ನವವರ್ಷ,' ಪರಾ. ೬. ಭಾರತದೇಶ. ೭. ಮೋಡ. 
೮. ದಿವಸ. 

ವರ್ಷಂಪ್ರತಿ ಇ ಪ್ರತಿಯೊಂದು ವರ್ಷವೂ ; ವರ್ಷವರ್ಷವೂ : ಅವನಿಗೆ 

ವರ್ಷಂಪ್ರತಿ ಹದಿನೆಂಟುಸಹಸ್ರರೂಬಲ್‌ ವರಮಾನ ಬರುತ್ತಿತ್ತು (ವುನರು. ೩೪೦). 
ವರ್ಷಗಟ್ಟಳ್ಳೆ ನ ಹಲವಾರು ವರ್ಷಗಳ ತನಕ : ವರ್ಷಗಟ್ಟಳೆ ಶೂಲದ ಮೊನೆಯ 
ಮೇಲೆ ಕುಳಿತು ಸಮಾಧಿಮಗ್ನನಾಗಿದ್ದೆ (ನಡೆದ. 1, ೫೫೧). ವರ್ಷತೊಡಕು 
ಯುಗಾದಿಯ ಮರುದಿನ; ೫ ಜನರು ಈ ದಿನವನ್ನು ಸಂತೋಷದಿಂದ 
ಕಳೆದರೆ, ವರ್ಷವೆಲ್ಲಾ ಸಂತೋಷದಿಂದ ಕೂಡಿರುತ್ತದೆ ಎಂಬನಂಬಿಕೆಯಿಂದ 
ಈ ದಿನವನ್ನು ಹಬ್ಬದ ಸಂಭ್ರಮದಲ್ಲಿ ಕಳೆಯುತ್ತಾರೆ : ಯುಗಾದಿಹಬ್ಬ ಆದ 
ಮಾರನೆಯ ದಿನ ಬಾಡಿನ " ವರ್ಷತೊಡಕು' ಮಾಡದ ಹೊರತು ನನ್ನೂರಿನವರ ತೊಡಕು 
ವರ್ಷವೆಲ್ಲಾ ಪರಿಹಾರವಾಗುವುದೇ ಇಲ್ಲ(ನನ್ನೂರು. ೩೩). ವರ್ಷದಹೆಚ್ಚು ಎ ಮಗುವಿಗೆ 
(ಮೊದಲನೆಯ) ವರ್ಷ ತುಂಬಿದಾಗ ಮಾಡುವ ಹಬ್ಬ ,- ಉತ್ಸವ : ಪಕ್ಕದ 
ಮನೆಯಾಕೆಯ ಮಗುವಿನ ವರ್ಷದ ಹೆಚ್ಚಿಗೆ ಕರೆದಿದ್ದಾರೆ (ರೂಢಿ). ವರ್ಷಾಕಾಲ್ಮ 


ಹಲವಾರು ವರ್ಷಗಳು ; ಎಷ್ಟೋ ವರ್ಷಗಳ ಕಾಲ : ವರ್ಷಾಕಾಲ 
ಕಷ್ಟಪಟ್ಟಿದ್ದಕ್ಕೆ ಈಗ ಫಲ ಸಿಕ್ಕಿದೆ (ರೂಢಿ). [ಸಂ.] 

ವರ್ಪಕಾರಿ (ನಾ). ಮಳೆಯನ್ನು ಸುರಿಸುವಂತಹುದು : ಕರಭದ ಕರಡಿಯ 
ಮೇಣ್‌ ವಾನರನೊಟ್ಟೆಯ ಪಫೋಲ್ಕೆಯಪ್ಪ ಮುಗಿಲಿಂದಂ ಭೋರ್ಗರೆದೆಜಗಿ 


ಕೊಂಡು ಪೆರ್ಮಟೆ ಧರೆಯೊಳ್‌ ವರವರ್ಷಕಾರಿಯಾಗದು (ಅಟ್ಟಮ. ೬-೪). 
[ಸಂ. ವರ್ಷಕಾರಿನ್‌) 

ವರ್ಷಕಾಲ (ನಾ). ಮಳೆಗಾಲ ; ವರ್ಷಾಕಾಲ : ಮಯೂರನ ನಾಟ್ಕವೀಕ್ಷಣಂ 
ಕೂಡುವ ಮುಗ್ಧ ತಿಂಗಳೊಳು ಭೋಗಿಗಳಿರ್ಪರು ವರ್ಷಕಾಲದೊಳ್‌ 
(ಮಲ್ಲಾ. ೧೦-೨೧೨). ([ಸಂ.1 

ವರ್ಷಗಂತಿ "ವರ್ಷಗಂದಿ' ನೋ. 

ವರ್ಷಗಂದಿ, ವರ್ಷಗಂತಿ (ನಾ). ವರ್ಷಕ್ಕೊಮ್ಮೆ ಕರುಹಾಕುವ ಹಸು 
*"ಪ್ರತಿವತ್ಸರಂಗಾಃ , ಸಮಾಂಸಮಾನಾ - ಈ ೨ ವರ್ಷಗಂದಿಯಪ್ಪ ಪಸು'' 
(ಹಲಾಯು. ೪೫-೧೧೭). ವರ್ಷಗಂತಿ : ಆವುದಾನೊಂದು ವರ್ಷಗಂತಿಯಾಕಳುಂಟು ಅದು 
ಸಮಾಂಸಮಿಾನೆ (ನಾಚಿರಾ.ಕಿಿ. [ವರ್ಷ + ಕಂದಿ) 


೭೮೦೨ 


5 


ವರ್ಹೆವಾಚಕ 


ವರ್ಷಗಟ್ಟಳಿ, (ನಾ). ವ್ಯಕ್ತಿಯು ಸತ್ತು ಒಂದು ವರ್ಷ ಕಳೆದಾಗ ಮಾಡುವ 
ತಿಥಿ ; ವಾರ್ಷಿಕಶ್ರಾದ್ಧ : ನಾಳೆ ನಮ್ಮ ತಾತನ ವರ್ಷಗಟ್ಟಳೆಯಾದ್ದರಿಂದ ಊರಿಗೆ 
ಹೋಗಬೇಕು (ರೂಢಿ). (ವರ್ಷ + ಕಟ್ಟಳೆ) 

ವರ್ಷಗಟ್ಟಳ್ಳೆ "ವರ್ಷ' ಪರಾ. 

ವರ್ಷಜ (ಗು).೧. ಮಳೆಯಿಂದ ಉಂಟಾದ. ೨. ಮಳೆಗಾಲದಲ್ಲಿ ಹುಟ್ಟಿದ : 
“ವರ್ಷಜಧನು' ಪರಾ. (ಸಂ.] 

ವರ್ಷಜಧನು (ನಾ). ಮಳೆಬಿಲ್ಲು ; ಕಾಮನ ಬಿಲ್ಲು : ಹರಿ ವರ್ಷಜಧನುವಂ 
ಸಂಹರಿಸಲೊಡಂ ಜೈತ್ರಚಾಪಮಂ ಜಿನಚಂದ್ರಂ ಧರಿಯಿಸಿದಂ (ಶಾಂತಿವು ೧೦-೧೩೫). 

(ಸಂ. ವರ್ಷಜಧನುಸ್‌) 


10] ವರ್ಷಣ (ನಾ). ಮಳೆ ; ವೃಷ್ಟಿ : ಮಣಿಘಂಟಿಕಾರವಂ ಕಿಂಕಿಣೀರವಂ ಕಟೆಯೆ ಬೇಲೆ 


15 


35 


4s 


ಕರ್ಣಾಮೃತವರ್ಷಣಮಂ ಜನನೇತ್ರಾಕರ್ಷಣಮಾದುದು ತಡತಡಾದ ಜಿನಬಾಳಕನಾ 


(ಮಲ್ಲಿವು ೧೩-೫೮). ([ಸಂ.] 


ವರ್ಷಧರ (ನಾ).೧. ನೀರನ್ನು ಧರಿಸಿರುವಂಥದು ; ಮೋಡ. ೨. ಅಂತಃಪುರದ 


ಸೇವಕರಲ್ಲೊಬ್ಬನಾದ ನಪುಂಸಕ ; ಖೋಜಾ : ಅಂತಃಪುರಪರಿವಾರಜನ 
ನಿರ್ದಯಸಂಮರ್ದನಿಪತಿತಕುಬ್ಬವಾಮನವರ್ಷಧರನಿಕುರುಂಬಮುಂ . . . 
(ಆದಿವು. ಆ -ಒೋೂ ವ); ಬರ್ಬರಶಾಕಬಧಿರವರ್ಷಧರ . . . ಖಂಜರಂಜಕ ಸಮಾಜಮುಮಂ 
[ಸಂ.] 


ಆಗಿ 


(ಚಂದ್ರಪು. ೬-೮೫ ವ). 


ವರ್ಷಧಾರೆ (ನಾ). ಮಳೆಯ ಸುರಿತ ,- ಧಾರೆ : ಮುಸಲ - ವರ್ಷಧಾರೆ 


ಮುಗಿಲಿನಿಂದ ಸೋರೆ ಕುಣಿವ ನವಿಲು ನನ್ನ ಮನಂ, ನಲ್ಮೆಯುಕ್ಕಿ ಮಾರೆ! 


(ಪಕ್ಷಿಕಾ. ೩೫-೧). [ಸಂ. ವರ್ಷಧಾರಾ) 


ವರ್ಷನಗ (ನಾ). ಭೂಮಿಯ ಒಂಬತ್ತು ಪರ್ವತಗಳನ್ನು ಒಂದರಿಂದ 


ಮತ್ತೊಂದನ್ನು ಪ್ರತೇಕಿಸುವಂತೆ ಅಡ್ಡನಿಂತಿರುವ ಸಾಲುಪರ್ವತ 
ಪಕ್ಷಚ್ಟೇದೋದ್ಕುಕ್ತನಪ್ಪ ಸುರರಾಜನ ಸೇನಾನಿಯೊಳ್‌ ತಾಗುವ ಪದದ ವರ್ಷನಗ 
ದಂತೆ ಬಂದು ತಾಗುವುದುಂ (ಶಾಂತಿಪು. ೧೦-೧೬೩ ವ). ([ಸಂ.) 
ವರ್ಷಪರ್ವತ (ನಾ). ೨ ವರ್ಷನಗ : ಮೂವತ್ತೈದುಂ ವರ್ಷಂಗಳುಂ, ಅನಿತುಂ 
ವರ್ಷಪರ್ವತಂಗಳುಂ . . . ಇನಿತುಂ ಭೂಸ್ತರ್ಗಂಗಳೆನಿಪುವು (ಚಿಕವಿ. ೩೧-೧೭). 
[ಸಂ.] 


ವರ್ಷಫಲ (ನಾ). ಯುಗಾದಿಯ ದಿನದಂದು ಪೂರ್ವಭಾವಿಯಾಗಿ ಹೇಳುವ 


ಪ್ರಸಕ್ತವರ್ಷದ ಮಳೆ, ಬೆಳೆ ಮೊದಲಾದುವುಗಳ ಫಲ : ಯುಗಾದಿಯಂದು 
ಪಂಚಾಂಗಪೂಜೆಯ ನಂತರ ಜೋಯಿಸರು 
[ಸಂ.) 

ವರ್ಷರ್ತು (ನಾ). ಶ್ರಾವಣ ಮತ್ತು ಭಾದ್ರಪದ ಮಾಸ ; ಮಳೆಗಾಲ : 
ವರ್ಷರ್ತು ಹರ್ಷಮನೆರಚುವಂತೆ ಕಾರ್ಮುಗಿಲ್‌ ಮುತ್ತಿ ಗಗನವನೈದೆ ಮಳೆಗರೆಯಿ 
(ಚಿತ್ರಾಂಗ. ೭೧-೧೯೫೭). ([ಸಂ.) 

ವರ್ಷವರ (ನಾ). ಎ ವರ್ಷಧರ ೨ : “ಕ್ಲೀಬವ್ಮಪದೇಶಂ ವರ್ಷವರಂ ನವುಂಸಕಂ'' 
(ವಸ್ತುಕೋ ೫೬-೨೬); ಇದಿರ್ವರ್ಪ ವರ್ಷ![ಪಾಠಾಂ. ಪುರುಷ]ವರನಂ ಕಾದಂಬರೀ 
ಡೇವಿಯೆಲ್ಲಿರ್ದಳೆಂಬುದುಂ (ಕಾದಂಉ. ೨೦೮). [ಸಂ.] 

ವರ್ಷವರ್ಥಂತಿ (ನಾ). ವರ್ಷದ ಹುಟ್ಟುಹಬ್ಬ. (ಸಂ. ವರ್ಷವರ್ಧಂತೀ। 

ವರ್ಷವರ್ಧನದಿನ (ನಾ). ವ ವರ್ಷವರ್ಧಂತಿ : ಕಟಕಕಟಿಸೂತ್ರಕುಂಡಲಹಟತ್‌ 
ಕಿರೀಟಾಂಗದಾದಿ ಮಣಿಭೂಷಣ ಭಾಜಟಿಲಿತಮೂರ್ತುತ್ಕರ್ಷಂ ಸ್ಫುಟಹರ್ಷಂ ತನ್ನ 
ವರ್ಷವರ್ಧನದಿನದೊಳ್‌ . . . ಒಡ್ಡೋಲಗಂಗೊಟ್ಟಿರೆ (ಆದಿಪು. ೨-೨); ಒಂದು ದಿವಸಂ 
ತನ್ನ ವರ್ಷವರ್ಧನದಿನದೊಳು ಮ ಹಾಸನಾಸೀನನೋಲಗಂಗೊಟ್ಟಿರ್ಪದುಂ 
(ಚಾವುಂಪು . ೧೩). 1ಸಂ.] 

ವರ್ಷವಾಚಕ (ನಾ). ಸಂವತ್ಸರಸೂಚಕವಾದುದು ; ವರ್ಷಸಂಬಂಧಿಯಾದುದು: 
ಈವರೆಂಬುದು ಈಷದ್ಭೂತಕಾಲಂ ; ಮೊನೆಯೇಡೆಂದು ಭೂತಕಾಲಂ ; ಇವು 
ವರ್ಷವಾಚಕಂಗಳಾಗಿ ಕಾಲೋಪಯುಕ್ತಂಗಳು (ಶಮದ. ೩೨೨ ವೃತ್ತಿ). [ಸಂ.) 


ವನ ಲವನ್ನು ತಿಳಿಸುತ್ತಾರೆ (ರೂಢಿ). 


ವರ್ಷಾಂತ ೭೮೦೩ ವಲನ 
ವರ್ಷಾಂತ (ನಾ). ಮಳೆಗಾಲದ ಕೊನೆ . ಕರಮೊಪ್ಪಿತ್ತುಷ್ಣೇತರಕಿರಣಂ | | ವರ್ಷೀಯ (ನಾ). ವಯಸ್ಸಾದವನು ; ಮುದುಕ : “ವೃದ್ಧಂ ಸ್ಮವಿರಂ ತಾಂ 
ವರ್ಷಾಂತಸಮಯಜಳಧರಪಧದೊಳ್‌ («ಕವಿರಾ ೨-೭೮). 1೦.) ವರ್ಷೀಯಂ . . . ದಶಮಾಸ್ಕಂ'' (ವಸ್ತುಕೋ ೫೬-೨೭). [ಸಂ. ವರ್ಷೀಯಸ್‌) 


ವರ್ಷಾಂತರ (ನಾ). ೧. ಇನ್ನೊಂದು ವರ್ಷ ; ಬೇರೊಂದು ವರ್ಷ. ೨. ಬಹಳ 
ಕಾ: ; ದೀರ್ಭಸಮಯ : ವರ್ಮಾ೨ತರಗಳ ಒಂದೆಯೆ: ಆಗಬೇಕಾಗಿದ್ದ ಈ ಕೆಲಸ 
ಈಗ ಮುಕ್ತಾಯದ ಘಟ್ಟಕ್ಕೆ ಬಂದಿದೆ (ರಚಿ! |ಸಂ.1 

ವರ್ಷಾಕಾಲ, (ನಾ). ಮಳೆಗಾಲ : ಕಾಲವು ಸಂಕ್ಷೀಪಬಂದ ಶೀತಕಾಲ, ಉಷ್ಣಕಾಲ, 
ವರ್ಷಾಉಲವೆಂದು ಮೂರುತೆರನಾಗಿರುವುದು «ಸಿಂಪಿ 713; ಮತ್ತಾ ಕಾಲದೂಸೊಂದು 
ದೆವಸಂ . . . ಮುದ್ದಣನರಮನೆಯಿಂ ಪೊಟಿಮಟ್ಟು (ಖ್ಯ. ೪-೬ [ಸಂ.] 

ವರ್ಷಾಕಾಲ್ಮ "ವರ್ಷ' ಪರಾ. 

ವರ್ಷಾಗಮ (ನಾ). ಮಳೆಗಾಲದ ಆರಂಭ : ಆ ಟಾಹಿನೀವ್ಕೂಹಂ . . . ವರ್ಷಾ 
ಗಮಸಮಯದಂತೆ ಬಹಳತರವಾರಿಧರಪರೀತಮುಂ (ಚಂದ್ರಪು ೧೦-೩೦ ವ). [ಸಂ.] 

ವರ್ಷಾಬ್ದಿಕ (ನಾ). ಎ ವರ್ಷಗಟ್ಟಲೆ, : ನನ್ನ ಅತ್ತೆಯವರ ವರ್ಷಾಬ್ದಕವಾದ ಮೇಲೆ 
ಮಾಡುವುದೇ ಸರಿ (ಶಾಂತಲಾ. ೧೧). |ಸಂ.] 

ವರ್ಷಾಭು (ಗು). ೧. ಮಳೆಯಲ್ಲಿ ಹುಟ್ಟಿದ. (ನಾ). ೨. ಕಪ್ಪೆ : “ಭೇಕಂ 
ಶಾಲೂರಂ ಮಂಡೂಕಂ ವರ್ಷಾಭು ದರ್ದುರಂ'' (ಮಬ್ತುಕೋ. ೨೩-೮); ತರಕ್ಕು ಪಶುಮೃಗ 
ಬಿಲಶಯಃ! ವರ್ಷಾಭು ನಕುಲ ಭುಜಂಗಜಾತಿಗಳು ಕುಲದ ವೈರವ ಮಜೆದು 
ಬೆರಸಿಹಘು . . ಬಷ್ಕಶೃಂಗನ ಬಲದಲೆಡದಲಿ (ಕಾಶಿರಾ. ೧-೫೦). ೩. ಹೆಣ್ಣು ಕಪ್ಪೆ: 
“ಬೇಕಿ ವರ್ಷಾಭು(ಪಾಠಾಂ. ಭ್ವಿ]ಯೆನೆ ಪೆಣ್ಣಪ್ಪೆಯಕ್ಕುಂ''(ಮಂಗರಾ. ೧೨೨-೮). 
೪. ಸಣ್ಣಕಪ್ಪೆ.೫. ಒಂದು ಬಗೆಯ ಹುಲ್ಲು ;ಹಂದಿಹುಲ್ಲು. ೬. ಮಣ್ಣುಹುಳು ; 
ಎರೆಹುಳು. ೭. ಹೊನ್ನೆಹುಳು. ಇಂದ್ರಗೋಪ. (ಸಂ. ವರ್ಷಾಭೂ। 

ವರ್ಷಾಬ್ರ (ನಾ). ಮಳೆಗಾಲದ ಮೋಡ ; ಕಾರ್ಮೋಡ : ಕಾಮರೂಪಿಣಿ 
* «೬ ಸಿಡಿದಳಂಬರಕೊಡನೆ ವರ್ಷಾಭ್ರವೇಷದಿಂ (ಶ್ರೀರಾಮಾ. ೨೦೯-೪೦೬). [0.1] 

ವರ್ಷಾಬ್ರಿ (ನಾ). ಹೆಣ್ಣುಕಪ್ಪೆ : ""ಭೇಕಿ ವರ್ಷಾಭ್ಬಿ(ಪಾಕಾಂ.ಭು|ಯೆನೆ ಪೆಣ್ಣಪ್ಪೆ 
ಯಕ್ಕುಂ'' (ಮಂಗರಾ. ೧೨೨-೮). ಸಂ. ವರ್ಷಾಬ್ಲೀ। 

ವರ್ಷಾಲಯ (ನಾ). ಮಳೆಗಾಲದಲ್ಲಿ ವಾಸಮಾಡುವ ಮನೆ : ಗೃಹ 
ಕೂಟಾಂಕ(ದ) ವರ್ಷಾಲಯದಿಂದಂ ಮಹಾಘರ್ಮಾಂತಾಭಿಧೇಯ ಧಾರಾಗೃಹ 
ದಿಂದ೦ (ಶಾಂತಿಫು. ೧-೮೪ ವ). [ಸಂ 

ವರ್ಷಾವಾಸ (ನಾ). ೧. ವ ವರ್ಷಾಲಯ : ಮಹಾಘರ್ಮಾಂತಮೆಂಬ 
ಧಾರಾಗೃಹಿಮುಂ ಗೃಹಕೂಟಮೆಂಬ ವರ್ಷಾವಾಸಮುಂ 
ಗೃಹಕೂಟಮೆಂಬ ವರ್ಷಾವಾಸಮುಂ ಪುಷ್ಕರಟತಿಯುಮೆಂಬ ಶಯನಸದನಮುಂ 
(ಅಜಿಪ್ರ ೧೦:೪ ವು. ೨. [ಬೌದ್ದ] '`ಮಳೆಗಾಲದ ನಾಲ್ಕುತಿಂಗಳು 
ಹೊರಗೆ ಸಂಚಾರಕ್ಕೆ ಹೋಗದೆ ಆರಾಮದಲ್ಲಿ ವಾಸಮಾಡುವುದು'' 

- 'ವರ್ಷಾವಾಸಕ್ಕೆ ಅಲ್ಲಿ 


(ಆಟವು ೧೫-೩ ವ); 


(ಬುದ್ಧ ಮಿಲಿಂದ. ಪದಎಷಯುೂಚ. ೧೩೩): ಬಾಗಸೇವನು . . 
ನಿಂತನು (ಬುದ್ಧಪ. ಮಿಲಿಂದ. ೨೩), [ಸಂ.; 

ವರ್ಷಾಶನ (ನಾ). (ಅಶಕ್ತರು, ವಿಧವೆಯರು ಮುಂತಾದವರಿಗೆ) 
ಉದರನಿರ್ವಾಹಕ್ಕಾಗಿ ವರ್ಷಕ್ಕೊಮ್ಮೆ ನೀಡುವ ಧನ ಅಥವಾ ಧಾನ್ಯ 
ರೂಪದ ನಿಯಮಿತವಾದ ಕೊಡುಗೆ ; ಜೀವನಾಂಶ ; ಪೋಟಿಗೆ (ಉಕ) : 
ರಾಜರಾಗಿದ್ದವರು ಸಹಾಯಮಾಡಿದರಲ್ಲ ಎನ್ನುವುದಾದರೆ ಕೆಲವು ಲಕ್ಷ ವರ್ಷಾಶನ 
ಕೊಡೋಣವಂತೆ (ಟಕರಾ ೧೦೨); ಬ್ರಿಟಿಷರು . . . ಅವರಿಗೆ ವರ್ಷಾಶನ ಕೊಟ್ಟು 
ಬೈಲಹೊಂಗಲದ ಕೋಟೆಯಲ್ಲಿ ಇಟ್ಟರು (ಕಪಟ. ೪-೯೪). |ಸಂ.) 

ವರ್ಷಿಷ್ಠ (ಗು). ೧. ವಯಸ್ಸಿನಿಂದ ಅತ್ಮಂತ ಹಿರಿಯತನವುಳ್ಳ. ೨. ಬಹಳ 
ಹಳೆಯದಾದ. ೩. ಅತ್ಯಂತ ಸಮರ್ಥವಾದ ,-ಬಲಿಷ್ಠವಾದ. ೪. ಅತಿ 
ದೊಡ್ಡ ; ಬೃಹತ್ತಾದ. ೫. ಅತ್ಯುತ್ತಮವಾದ. (ಸಂ.] 

ವರ್ಷಿಸು (ಕ್ರಿ). ಮಳೆಯಂತೆ ಸುರಿಸು , -- ಕರೆ : ದಾನೋದಕವಂ ವರ್ಷಿಸುತ 
(ಹಾಗಂದ. ೨೪೨-೧೮); ಯುಧಿಷ್ಠಿರನು ನಡುಗದೆ ಅಂಬುಮಳೆಯನ್ನು ವರ್ಷಿಸಿದನು 


(ವ್ಮಾಸಔ. ೬೯). (ವರ್ಷ + - ಇಸು 


ಟಾ 


10 


35 


40 


45 


ವರ್ಷೋಪಲ (ನಾ). ಆಲಿಕಲ್ಲು ; ಆಣಿಕಲ್ಲು : ""ಅಲಿವರಲು ಮುಗಿಲ್ಲಲ್ಲೆಂದುಂ 
ತೋಟಿ ವರ್ಮೋಪಲಾಖ.ಂ'' (೫ವಿಕಂ. ₹೧). (೫೦. 

ವರ್ಷ್ಮ (ನಾ) «೩. ದೇಖ; ಶರೀರ: "“ತನುಃ. .. ವರ್ಷ, ಪುರಂ, ಪಿಂಡಂ, ಕ್ಷೇತ್ರಂ, 
ಗಾತ್ರಃ, ಅಪಘನಃ , ಮೂರ್ತಿ: -ಈ ೧೭ ಶರೀರಂ'' 
ಘನಲಿಂಗದೂಳು ವರ್ಷ ಬಯಲಾಗೆ (ಪ್ರಭು. ೨-೯). ೨. ಆಳತೆ ; ಪ್ರಮಾಣ. 
೩. ಎತ್ತರ ; ಔನ್ನತ್ಯ. ೪. ಸುಂದರವಾದ ರೂಪ ,--ಆಕಾರ, (ಸಂ. ವರ್ಮನ್‌] 

ವಲ್‌ (ಅ). ದಿಟವಾಗಿ ; ನಿಜವಾಗಿ (?): ಶ್ರೀ ಭದ್ರವಾಹುಸಚನ್ಮ, 
ಗುಪ್ತಮುನೀನ್ಹ್ರ,ಯುಗ್ಮದಿನೊಪ್ಪೆ ವಲ್‌(ಎಕ.॥೩೧-೧:ಸು. 65); ಶ್ರೀಗತಿಚೇಷ್ಟಾವಿರಹಂ 
ಶುಭಾಂಗದೆ ಘನಮ್ಮಾಟ್‌ಟ್ವಮಾನ್ವಿಟ್ಟು ವಲ್‌ ಯತಿಯಂ ಪೇಟ್ಡ ವಿಧಾನದಿನ್ನು 
ತೊಟದೇ ಕಲ್ಬಪ್ಪಿನಾ ಶೈಲದುಳ್‌ . . . ಸುಭಮುಮ್‌ ಸ್ವರ್ಲೋಕದಿಂ ನಿಶ್ಚಿತಮ್‌ 
(ಎಕ. 1, ೭೭-೧:ಸು. 700). (IP ಇದು "ದಲ್‌' ಎಂಬುದರ ಅಪಲಿಖಿತವಿರಬಹುದು] 

ವಲ (ನಾ). ಒಂದು ಬಗೆಯ ದ್ವಿದಳಧಾನ್ಯ; ಅವರೆ: ""ಕೂಗುರಿಯವರೆಗಳು 
ವಲಾಖ್ಯಂ'' (ಮಂಗರಾ. ೪೫-೪೮). [1೧ ಇದು “ವಲ್ಲ' ಎಂದಿರಬಹುದೆ?) 

ವಲಂ, ವಲ್ಲಂ (ಅ). ದಿಟವಾಗಿ ; ನಿಶ್ಚಯವಾಗಿ ; ಖಂಡಿತವಾಗಿ : ""ಏಗಂ 
ವಲಂ ವೆಂ ದಲ್‌ ತಾಗುಗುಮತಿನಿಶ್ಚಯಾರ್ಥಮಂ'' (ಶಮದ. ೩೦೬); ಪುರುಪರ 
ಮೇಶ್ವರನಿಳೆಗವತರಿಸಿದನಿಂದರಸುವಡೆದೆವೆಂಬಂತೆ ವಲಂ(ಪಾ೫ಂ. ವೊಲೀ] 
ಪರಮಾನಂದಪರಂಪರೆ ದೊರೆಕೊಂಡತ್ತಿಂತು ಪಂಚಭೂತಂಗಳೊಳಂ (ಆದಿಪು. '೭-೩೬); 
ಮೃತ್ಮುಂಜಯಂಗಧಿಕದೈವಮಿಲ್ಲಿದು ವಲಂ ಶ್ರುತ್ಕುಕ್ತಿ (ಪದ್ಮರಾ. ೧೦-೨೯). ವಲ್ಲಂ : 
ಏಗಂ, ವರಂ, ವಲಂ, ವಲ್ಲಂ, ವೆಅಂ (ಶಟ್ಲಾನು. ೨೦ ಪ್ರಯೋ). 

ವಲಕ್ಷ, ವಳಕ್ಟ (ನಾ). ೧. ಬಿಳಿಯ ಬಣ್ಣ ; ಶ್ವೇತವರ್ಣ. ವಳಕ್ಸ : 
೧. ತರಕ್ಷುರಾಕ್ಚಸ ವಿಪಕ್ಷ ವಳಕ್ಷ ಸರಕ್ಷ ದೇಹ . . . ರಕ್ಷಿಪುದು (ರಾಜಶೇ ೧-೧೦). 
೨. ಬಿಳಿಯ ಬಣ್ಣವುಳ್ಳುದು ; ಬಿಳುಪಾದುದು : ಉಕ್ಸಪತಿ ಮುಂದೆ ಬಂದು 
ವಳಕ್ಷಂ . . , ಮುಂದೆ ನಡೆಯೆ ನಡೆದರ್‌ ವಿಭುಗಳ್‌ (ನೇಮಿಪು. ೬-೩೨). [ಸಂ.] 

ವಲಗ್ನ (ನಾ). ಸೊಂಟ ; ನಡು : ""ಅವಲಗ್ನಂ ವಲಗ್ನಮಾ ಮಧ್ಯಮೆನೆ 
ನಡುವೆನಿಕ್ಕುಂ'' (ಮಂಗರಾ. ೯೬-೧೩). '[ಸಂ.] 

ವಲಜ, ವಳಜ (ನಾ). ೧. ಹೊಲ : ""ವಲಜಂ - ೧ ಹೊಲ, ಊರುಬಾಗಿಲು ೨ ಕ್ಕೂ 
ಹೆಸರು'' (ಸಿದ್ಧಾಂತಿ. ೩೮೧). ೨. (ಊರು, ಮನೆ ಮುಂತಾದುವುಗಳ) ಹೆಬ್ಬಾಗಿಲು; 
ಮಹಾದ್ವಾರ : "ದ್ವಾರಂ ದ್ಭಾರ್ವಲಜಂ'' (ವಸ್ತುಕೋ ೪೭-೧೨). ವಳಜ : 
೨, ""ದ್ರಾನಿ ದ್ವಾರಂ, ವಳಜಂ -- ಈ ೩ ಬಾಗಿಲ್‌'' (ಹಲಾಯು. ೫೦-೧೪೫). [ಸ೦.] 

ಪಲಜೆ (ನಾ). ಚೆಲುವೆ; ಸುಂದರಿ. (ಸಂ. ವಲಜಾ) 

ವಲಟ (ನಾ). ಸುವಾಸನೆಯುಳ್ಳ ಮಣ್ಣು : ""ಆಢಕೀ . . . ವೃತ್ತಾಳಿಕಂ, 
ಸುರಾಷ್ಟ್ರಜಂ - ಈ ೬ ವಲಟಮಣ್ಣೆಂಬ ಗಂಧದ್ರವ್ಯ'' (ನಾಚಿರಾ. ೧೧೧). [ಸಂ.) 

ವಲನ, ವಳನ (ನಾ). ೧. ಚಲನೆ ; ಸರಿದಾಡುವಿಕೆ : "ಚಲನವಲನ' ಪರಾ. 
೨. ಅಲುಗಾಟ ; ಸ್ಪಂದನ ಕಿನ್ನರೀ ಕರಕಿಸಲಯವ (ಪಾಠಾ. ಚ, ಚಾ] 
ಲನಸಮುತ್ತನ್ನೆಕಾಕಲೀಕಲರವಮಿಲಿತಮಧುಕರತಂತ್ರೀಸಮಂಚಿತವಿಪಂಚೀಮಂದ್ರತಾರ 
ಮಧುರಮೂರ್ಛನಾಸನಾಥ (ಅಪ್ರ ೧೧-೭೪ ವು. ೩. ಸುತ್ತು ತಿರುಗುವಿಕೆ ; 
ಗುಂಡಗೆ ಚಲಿಸುವಿಕೆ : ಹಾಗಾದರೆ ನಿನ್ನ ಕೆಲಸವೇನು ಈಗ? ಸರಳರೇಷೆ. 
ನಿನ್ನ ರೇಷೆಯ ವಲನ ನನಗೇಕೆ? (ರಕ್ತಧ್ದ. ೨೬೮). ೪. [ನಾಟ್ಕ] ಕಣ್ಣನ್ನು 
ವೃತ್ತಾಕಾರವಾಗಿ ಚಲಿಸುವುದು : ಭ್ರಮಣ, ವಲನ, ಪಾತ . . . ಪ್ರಾಕೃತ - ಈ 
ಒಂಬತ್ತು (ಸ್ವನಿಷ್ಠ] ಆಲಿಯ ಭೇದ೦ಗಳ್‌ (ಲಾಸ್ಕರಂ. ೩-೫೪ ವ); ಭರದಿಂ ಮೂಜುಂ 
ಮೂಲೆಯನಿರದೊಂದಲ್‌ ತಾರೆ ವಲನಮೆಂದೆನಿಸಿರ್ಕುಂ (ಲಾಸ್ಮರಂ. ೩-೫೫). ವಳನ : 
೧. ಚಳದನಿಳಾಹತಕ್ಷುಭಿತ ಭಂಗುರತುಂಗತರಂಗಮಾಳಿಕಾವಳನಸಮುಚ್ಚಳನ್ಮಣಿಗಣಾತ್ತ 
... ಬಾಡವಾನಳಾವಿಳಜಳಮಂ ಮನಂ ಬಯಸಿ ನೋಡಿದನರ್ಣವಮಂ ಗುಣಾರ್ಣವಂ 

[ಸಂ.] 


(ಹಲಾಯು. ೮೪-೩೫೭); 


(ಪಂಪಭಾ. ೪-೨೫). 


ವಲಭಿ 


ವಲಭಿ, ವಳಭಿ (ನಾ). ೧. ಮನೆಯ ಚಾವಣಿ ,-ಸೂರು : ““ಆಚ್ಛಾದನಂ, 
ವಲಭಿಃ - ಈ ೨ ಮನೆಯ ಹೊ(ದಿ)ದಕೆ'' (ಹಲಾಯು. ೫೧-೧೪೮); ರಮಣೀಯತಾಗುಣ 
ಪತಾಕೆಯನೆ ಪಡೆಯುತ್ತ, ವಿವಿಕ್ರತಾಕಾರಣದೆ ರಾಗವನು ಪೆರ್ಚಿಸುತ ಪರಿನಮ್ರವಲಿಗಳಿಂ 
ಸೊಗಿಯಿಸುವ ವಲಭಿಳ ವಭುಗಳೊಂದಿಗೆ ಸೇವಿಸಿದರಲ್ಲ ಯುವಜನರು 
(ಧ್ವನ್ಮಾಲೋ. ೧೦೯). ವಳಭಿ : ೧. ಸೆಜ್ಜೆವನೆಯ ವಟ್ರಬ ವಳಭಗಡರ್ಬು ಪಣ್ಣಿದ 
ಕಣ್ಣಿನಲೆಯಂತೆ ಕವಲು ದಾಂಗುಡಿವೋದ ಮಾಧವೀಲತೆಯ ಕೆಲದೊಳ್‌ 
(ಧರ್ಮನಾ. ೨-೬೩೨ ಬ). ೨. ಮನೆಯ ಎತ್ತರವಾದ ಭಾಗ ; ಉಪ್ಪರಿಗೆ : 
ರಾಜಭವನಂ ಪದ್ಧರಾಗಮಾಣಿಕ್ಕಕಳಶಪಬ್ರ್‌ಗಳಿಂ ರಾಜಹಂಸವನೆದಂತೆಯುಂ . . . 
ನಿರಂತರಚಂದ್ರಕಾಂತ ವಳಭೀವಳಯದಿಂ ಸಶಾರದಾಭ್ರಸಮುದಯದಂತೆಯುಂ . .. 
ಎಸೆವುದು (ಟಂದ್ರಪು. ೧೧-೭೮ ಮ. ""ವಲಭಿಚ್ಛಂದ' ಪರಾ. ೩ ಒಂದು 
ಪಟ್ಟಣದ ಹೆಸರು; 1೫ ಈಗಿನ ಸೌರಾಷ್ಟ್ರದ ಒಂದು ಪಟ್ಟಣ : 
ಸುರಢಮೆಂಬುದು ನಾಡಲ್ಲಿ ವಳಭಿ[ಪಾಡಾಂ. ಳ೦ಬೆ]ಯೆಂಬುದು ಪೊಟಲ್‌ 
(ವಡ್ಡಾರಾ. ೯೩- ೪). [ಸಂ. ವಲಭೀ] 

ವಲಭಿಚ್ಛಂದ, ವಳಭಿಚ್ಛಂದ (ನಾ). ಮುಂದಕ್ಕೆ ಚಾಚಿದ ಛಾವಣಿಯ ಭಾಗ : 
ಸಮೆದ ಚೆಲ್ಟಿಂಗೆ ಸರ್ವತೋಭದ್ರಮೆನಿಸಿದ ಸರ್ವತೋಭದ್ರಂಗಳೊಳಂ 
ಛಂದೋವಿದ್ಕೆಯಂತೆ ನಾನಾಚ್ಛಂದಮಪ್ಪ ವಲ[ವಾಣಾ. ಳ]ಭಿಚ್ಛಂದಂಗಳೊಳಂ . . . 
ಕೃತ ಸುಕೃತಜನಕ್ಕೆ ತಜ್ಜನ್ಮಭೂಮಿಯುಮಿರ್ಪಂತಿರ್ದ ನಗರಲಲನೆಯ ಲಪನಕ್ಕೆ 
ಲೀಲಾಲಲಾಮಲಕ್ಷ್ಮಿಯಂ ತಾಳಿ ವಳಭಿಚ್ಛಂದ : 
ಅತಿಲಲಿತಮತಿವಳಭಿಚ್ಛಂದಂಗಳಿಂ ಛಂದೋವಿದ್ಮೆಯುಮಂ ಸರ್ವತೋಭದ್ರಾಹ್ವಯ 
ವಿಶೇಷದಿಂ ನೋಂಪಿಯ ವಿಶೇಷಮಂ. .. ಸ್ಪಸ್ತಿಕವಿಸ್ತಾರದಿಂ ವಿವಾಹಮುಮನನುಕರಿಸಿ 
ಶೋಭಿಸುವುದು («ಸುಕುಮಾ. ೧೦-೫೦ ವ); ""ಉಪ್ಪರಿಗೆಯ ಸೊಗಸು'' 
(ಸುಕುಮಾ. ಕೋಶ). [ಆ ಸಂ. ವಲಭಿಚ್ಛದ] 

ವಲಯ, ವಳಯ (ನಾ). ೧. ಕಡಗ ; ಬಳೆ : "“ಪಲಯಮೆನಲು ಕಂಕಣಮಕ್ಕುಂ'' 
(ಮಂಗರಾ. ೧೦೦-೨೬); ಸರೋರುಹಕರ್ಣಪೂರಮುತ್ಸಲಕಟಕಂ ಮೃಣಾಲವಲಯಂ . .. 
ಇಂದುಮಂಡಲಮಧುರಾಸ್ಕೆಗೊಪ್ಪಿದುದು (ರಾಟಶೀ ೪-೪೩). ೨. ಸಿಂಬೆ ; ಸುರುಳಿ. 
೩. ವರ್ತುಲ ; ಪರಿಧಿ ; ಮಂಡಲ :ರಫಂಜಂ. .. ಬೀಳ್ಕೊಂಡನಾಶ್ರಮಸ್ನೇಹಮಯ 
ವಲಯಮಂ ಬಾಷ್ಟಲೋಚನನಾಗಿ (ಶ್ರೀರಾಮಾ. ೧೩೮-೩೬೪); ಹೀಗೆ ಕೆಲಕಾಲ ಕಳೆದ 
ಮೇಲೆ ಶಿಬರದವರಲ್ಲಿ ಏನೋ ಒಂದು ಸಂಶಯದ ವಲಯ ಏರ್ಪಟ್ಟಿತು 
(ಗೋಪುರ. ೭೩). ೪. ವಿಭಾಗ ; ಪ್ರದೇಶ : ಪ್ರತಿಯೊಂದು ವಲಯದಲ್ಲಿಯೂ 
ವಾಯುಗುಣಕ್ಕನುಗುಣವಾಗಿ ಬೆಳೆಗಳಲ್ಲಿಯೂ ಪ್ರಾಣಗಳಲ್ಲಿಯೂ ತೋರಿಬರುವ 
ವೃತ್ಕಾಸಗಳು . . . ವಿವರಿಸಲ್ಪಡುವುವು (ಭೂಎವ. ೨೪). "ಉಷ್ಣವಲಯ' ಪರಾ. 
೫. ಗುಂಪು ; ಸಮೂಹ : ಹರಿಯಿಲ್ಲದ ಪವನಾಧ್ವಂ ಹರಿಯಿಲ್ಲದ 
ಲೋಕಪಾಲಪರಿಷದ್ವಲಯಂ . . . ಹರಿ ನೀನಿಲ್ಲದ ಮದೀಯ ಗೋಕುಲಮಫಲಂ 
(ಜಗವ. ೩-೯೫). ೬. ಒಂದು ಬಗೆಯ ಗಂಟಲು ರೋಗ : ಕೊರಳ ಹೊಅಗೂ 
ಒಳಗೂ ದಪ್ಪವಾಗಿ ಉನ್ನತವಾಗಿದ್ದ ಗಂಟು ಕಟ್ಟುವುದು. ಅದಟ್‌ಂದ ಜ್ವರ, ಮೂರ್ಛೆ, 
ವೇದನೆಗಳುಂಟಾಗಿಹವು. ಅದು ವಲಯವೆಂಬ ಕಂಠರೋಗ (ವೈದ್ಮಸಾ. 
ವಳಯ : ೧. ಸರಸಮೃಣಾಳನಾಳವಳಯಂಗಳೊಳುಜ್ಜಳವೃತ್ತಮಾಕ್ತಿಕಾ 
ಭರಣಗಣಂಗಳೊಳ್‌ ಶಶಿಕರಂಗಳೊಳಾಲದೆ (ಪಂಪಭಾ. ೫-೧೬); ಮಂಜುಘೋಷಮಂ 
ಬೀಜುವ ಸಿಂಜಿನೀವಳಯಕಾಂಚಿಗಳೆಂಬಿವಟ್‌ಂದದೊಂದು ಚೆಲ್ಮೇಅರರೆ 
ಭೋಗಿಭಾಮಿನಿಯರಾ ಮಡುವಿಂ ಪೊಟಿಮಟ್ಟರ್‌ (ಜಗವ. ೩-೧೦೨). ೩. ತನುಮಧ್ಮ 
ವಳಯದಲ್ಲಿ ಸಕಲಬ್ರಹ್ಮಾಂಡ ಜಲಮಯವಾಗಿಪ್ಪಲ್ಲಿ ಭಕ್ತಿಕಾರಣ ಬಸವನವಗ್ರಹಿಸಿಪ್ಪಲ್ಲಿ 
ಅದೆತ್ತಲಿದ್ದೆ (ಸಿದ್ದವ. ಕ. ೨-೬). ೭. (ಸೈನ್ಕದ) ಮಂಡಲಾಕಾರವಾದ ವ್ಯೂಹ ; 
ವರ್ತುಲಾಕಾರವಾದ ರಚನೆ : ರಿಪುವಳಯಧೂಳೀಪಟನು ಹೊಕ್ಕನು ರಣವನಾ 
ದ್ರೋಣ ಹರಿಗೆ ಹಲಗೆ ಕೃಪಾಣು ತೋಮರ ಪರಶು ಕಕ್ಕಡೆ ಕೊಂತ ಮುದ್ಧರ 
ಸುರಗಿಯತಿಬಳಪಾಯ್ಡಳವನಿರಿಸಿದನು ವಳಯದಲಿ 
ಆ. ಅಂಗಳ ; ಆವರಣ : ಕರೆಸಿದನು ಬಳಿಕಖಿಳಪೃಥ್ಧೀಶ್ವರರನನುಪಮ 


(ಆದಪು. ೬-೧೦೬ ವ). 


4, ೧೧೮). 


(ಕುವ್ಮಾದ್ರೋ. ೪-೧೫). 


೭೮೦೪ 


35 


40 


45 


ವಲಸೆ 


ತುರಗಮೇಧಾಧ್ವರದ ಶಾಲಾವರಣಸೌಧಾವಳಿಯ ವಳಯದಲಿ ಹರುಷದಲಿ 
ಕುಳ್ಳಿರ್ದರುರುವಿಷ್ಟರಗಳಲಿ (ತೂರಂ. ೧-೭-೩೦). ೯. ಕುದುರೆಯ ಗೊರಸಿಗೆ 
ಹಾಕುವ ಬಳೆ : "“ವಳಯಂ ಲೋಮಿವೆಸರಕ್ಕುಂ'' (ಮಂಗರಾ. 6೧-೧೩). . [ಸಂ.) 

ವಲಯಶಾಸನ (ನಾ). ಪರಿಧಿಗೆ ಸಂಬಂಧಿಸಿದ ಶಾಸನ ; ಎಲ್ಲೆಗೆ ಸೇರಿದ 
ಶಾಸನ : ಬೆಳ್ಳುರಿಗೆ ಸಲುವ ಶ್ರೀರಂಗಪುರದಿಲ ಜೀವಗಲ್ಲಿನ್ನಂ ನೈಯತ್ಮ 
ದಾಸನಿಕೆರೆಯೊಳಗೆ ನಟ್ಟ ಕಲ್ಲಿಂದ ಪಡುವ ಮಿಶ್ರವಾಗಿ ನೈಬುತ್ಮ 
ವಲಯಶಃಸನವೊಳಗಾದ ಅಡ್ಡಗೆರೆಯ ಹಳ್ಳಿ ಸಹವಾಗಿ ಚಾಕೇನಹಳ್ಳಿಗೆ ಪ್ರತಿನಾಮವಾದ 
ದೇಮಸಮುದ್ರವೆಂಬ ಅಗ್ರಹಾರದ ವಲಯಶಾಸನದಾನಪಾಲನಯೋರ್ಮಧ್ಶ್ಕೇ 
ದಾನಾಚ್ಛೇಯೋನುಪಾಲನಮ್‌ (ಎಕ. ಟು (೩), ಹೆಗ್ಗಡ. ಆ೯-೨೩.೬; 1493). [ಸಂ.) 

ವಲಯಾಕಾರ, ವಳಯಾಕಾರ (ನಾ). ಮಂಡಲಾಕಾರವಾದುದು ; ವರ್ತುಲಾ 
ಕಾರವಾದುದು : ಚರ್ಯಾಯಂದಪ್ಪದೇಂ ಸುತ್ತಿಟಿದುವೊ ವಲ[ಪಾಠಾಂ. 6] 
ಯಾಕಾರದೊಂದೊಂದನತ್ಮಾಶ್ನರ್ಯಂ ದ್ವೀಪಾಬ್ದಿವರ್ಗಕ್ರಮಮದುವುಮಸಂಖ್ಯಾತಂ 
(ಆದಿಪು. ೧-೪೮). ವಳಯಾಕಾರ : ವಳಯಾಕಾರದೆ ಬಳಸಿದ ಜಳಧಿದ್ದೀಪಂಗಳಿಂದೆ 
ಕಡೆಯೊಳ್‌ ವಿಚಳಜ್ಜಳಚರಸಂಕುಳಕೋಳಾಹಳಮಿರ್ದತ್ತರ್ಣವಂ (ಅಜಿಪು. ೧೧-೧೯). 

[ಸಂ.) 

ವಲಯಾಕೃತಿ, ವಳಯಾಕೃತಿ (ನಾ). ಇ ವಲಯಾಕಾರ : ವಲ[ಜಾಶಾಂ. ಳ)ಯಾಕೃತಿ 
ಯಿಂದಿದನೇಂ ಬಳಸಿದುದೊ ಸುರೇಂದ್ರಚಾಪಮಂಡಲಮೆನೆ ಬಳ್ಳಳ ಬಳೆದ ಪಂಚರತ್ನದ 
ಬೆಳಗಿಂದಂ ಬೆಳಪುದಲ್ಲಿ ಧೂಳೀಸಾಳಂ (ಆದಿಪು ೧೦-೨೩). ವಳಯಾಕೃತಿ : ಮೇಲಿನ 
"ಆದಿಪು' ಪ್ರಯೋಗದ ಪಾಠಾಂತರವನ್ನು ನೋಡಿ. ಸಂ.) 

ವಲಯಿತ, ವಳಯಿತ (ಗು). ೧. ಸುತ್ತುಗಟ್ಟಿರುವ ; ಆವೃತವಾದ. (ನಾ). 
೨. ಸುತ್ತುಗಟ್ಟಿದುದು : ""ವೇಪ್ಪಿತಂ, ವಲಯಿತಂ . . . ಆವೃತಂ - ೫ ಈಚಿನವರಿಗೆ 
ಅಡ್ಡವಾಗಿರುವಂತೆ ಸುತ್ತಿಕೊಳ್ಳಲ್ಪಟ್ಟುದು'' (ಸಿದ್ಧಾಂತಿ. ೩೪೭). ವಳಯಿತ : 
೨. ""ನಿವೃತಂ, ವೇಷ್ಟಿತಂ, ಪರಿವಿಷ್ಟಂ, ವಳಯಿತಂ, ಪರಿಕ್ಷಿಪ್ತಂ-- ಈ ೫ ಸುತ್ತಲ್ಪಟ್ಟುದು'' 
(ಹಲಾಯು. ೧೧೮-೨೭). ([ಸಂ.) 

ವಲವರ್ಮ (ನಾ). ಒಬ್ಬಾತನ ಹೆಸರು ಕಂಗಪಾದಿ ಕೊಟ್ಟವಳ್ಳಿಪಾದಿ 
ವಲ್ಲಭಪಾದಿಯು ಮೂಜುಪಾದಿ ವಲವರ್ಮ್ಮನಾ ಮೇಕೆ ಮ x % ಕೆಯ್ದನ್ನು 
(ಎಕ. ೫॥, ಮದ್ದಗಿ ೯೩-೨; ಸು. 750). [ವಲ್ಕ + ವರ್ಮ, 1 

ವಲಸಿಗ (ನಾ). ಗುಳೆ ಬಂದವನು ; ನೆಲಸಲು ಬಂದವನು : ಸಿಪಾಯಿಗಳು 
ಅಥವಾ ವಲಸಿಗರು ತೋರ್ಪಡಿಸಿಕೊಳ್ಳದೆ ಸಣ್ಣಸಣ್ಣ ತಂಡಗಳಲ್ಲಿ ಒಂದು ಪ್ರದೇಶವನ್ನು 
ಕ್ರಮೇಣ ಆಕ್ರಮಿಸುವುದು (18೬೦೧. ಇಂಕಾ). [ವಲಸೆ + - ಇಗ] 

ವಲಸಿಗೆ (ನಾ). ವಲಸೆ ಬಂದ ವ್ಯಕ್ತಿಯ ನಡವಳಿಕೆ ,--ದೇಶಾಚಾರ : ಇಂಥಾ 
ಆಚಾರ, ವಲಸಿಗೆ, ಪದ್ಧತಿ ಅಥವಾ ಅಭ್ಯಾಸ ಇವುಗಳಲ್ಲಿ ಮನುಷ್ಯ ಮನುಷ್ಯರಿಗೆ 
ಭೇದವಿದೆ (ಅದೂಟ. ೩೨). [ವಲಸೆ 1 - ಇಗೆ] 

ವಲಸೆ, ಒಲಸೆ (ನಾ). ( ಆಕ್ರಮಣ, ಬರಗಾಲ ಮುಂತಾದ ಕಷ್ಟಪ್ರಸಂಗ 
ಗಳಲ್ಲಿ) ಜನರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನೆಲಸಲು 
ಹೋಗುವುದು ,-ಗುಳೆಹೋಗುವುದು : ಜಯಸಿಂಹನು ಉತ್ತರದಿಂದ ದಕ್ಷಿಣಕ್ಕೆ 
ವಲಸೆ ಹೊರಟು . . . ಐಹೊಳೆಯಲ್ಲಿ ಬಂದು ನೆಲಸಿದನು (ಮೈವಾಸ್ತು. ೬); ಈ 
“ಬುದ್ಧಿಜೀವಿ” ನವಶಿಕ್ಷಿತವರ್ಗವು ಕೇವಲ ಚಾಕರಿಯ ಆಸೆ ಕಚೇರಿಯ ವಲಸೆಗಳಿಗೆ. 
ಮನಸೋತು. . . ಬ್ರಿಟಿಷ್‌ಸಾಮ್ರಾಜ್ಯದ ಒಂದು ಆಧಾರವಾಗಿ ಉಳಿದದ್ದು ದೀರ್ಫ್ಥ 
ಪರಿಣಾಮ(ಮಾವಾದ. ೯೫). ಒಲಸೆ : ರಣವಿಜಯಭೇರಿಗಳ ಹೊಯ್ಲಲಿ ಕುಣಿದುವಮರರ 
ಗರ್ಭ ರಿಪುಪಟ್ಟಣದಲಂದೊಲಸೆಗಳ ತೆಗೆದುವು ಗಿರಿಗುಹಾಂತರಕೆ (ಕೋಗಯ. ೧೬-೨೨). 

ವಲಸೆ ಬರು ಇ ಜನರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನೆಲಸಲು 

ಬರು ; ಒಕ್ಕಲು ಬರು : ಅನೇಕಜನ ಪಾರಸಿಕರು . . . ಫಲಪುಷ್ಪಸಮೃದ್ಧವಾದ 
ಇಂಡಿಯಾದೇಶಕ್ಕೆ ವಲಸೆಬಂದು ಗುಜರಾತಿನ ನಾನಾಭಾಗಗಳಲ್ಲಿ ನೆಲಸಿದರು 
(ಭಾಗ್ಕಶಿ. ೧); ಇನ್ನಿತರ ದೇಶಗಳ ಜನರೂ ವಲಸೆಬಂದು ನೆಲಸುತ್ತಿರುತ್ತಾರೆ 
(ಶಿಕ್ಷದ. ೩೯೯). ವಲಸೆಯಾಗು ಎ ಜನರು ಒಂದು ಪ್ರದೇಶದಿಂದ ಮತ್ತೊಂದು 


ಇದ್ರೀ 


ವಲಸಿಗಾರ 


ಪ್ರದೇಶಕ್ಕೆ ನೆಲಸಲು ಹೋಗು ; ಗುಳೆ ಹೋಗು : ದಕ್ಷಿಣಆಫ್ರಿಕದಲ್ಲಿ 
ವಲಸೆಯಾಗಿದ್ದ ಹಿಂದಿಯರು ಪಡುತ್ತಿದ್ದ ಕಷ್ಟಗಳನ್ನು ಕೇಳಿ ಭಾರತಸರ್ಕಾರವೂ ಪ್ರಜೆ 
ಗಳೂ ತುಂಬಾ ವ್ಯಾಕುಲಗೊಂಡಿದ್ದರು (ಸ್ಮಾವೀರ. ೪೧). ವಲಸೆಹೋಗು 
ವಲಸೆಯಾಗು : ಈಗ ರಾಜಸ್ಥಾನವೆಂದು ಪ್ರಸಿದ್ದವಾಗಿರುವ ಪ್ರದೇಶಕ್ಕೆ ವಲಸೆಹೋಗಿ 
ಅಲ್ಲಿ ನೆಲೆಗೊಂಡರು (ಆರ್ಯಕೀ ೧೩). (ದೇ. ತಮಿ. ವಲಚೈ, ವಲಚಲ್‌;ತೆಲು. ವಲಸ] 

ವಲಸೆಗಾರ (ನಾ). ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಿ 
ನೆಲಸುವವನು ; ಗುಳೆ ತೆಗೆದು ಬಂದವನು : ಹೊಸದಾಗಿ ನಿರ್ಮಿಸಲ್ಪಟ್ಟ 
ಪ್ರದೇಶದಲ್ಲಿ ಮೊದಲು ವಲಸೆಗಾರರು (॥407865) ನಂತರದಲ್ಲಿ ದನಗಾರರು 
(119166೧36೧) ಮುಂದಕ್ಕೆ ಬರುವುದು ಸಹಜವು (ತುಳುನಾ. ೨೪). 

[ವಲಸೆ ೬+ - ಗಾರ (ಆ - ಕಾಜ)] 

ವಲಸೆದೆಗೆ (ಕ್ರಿ). ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ನೆಲಸಲು 
ತೆರಳು ; ಗುಳೆ ತೆಗೆ : ಕೆಂಬಾವಿ ಭೋಗಣ್ಣನಭವನಂತ್ಯಜನಾಗಿ ತಾಂ ಬರಲ್‌ 
ಪೂಜಿಸಿದನೆಂದು ವಿಪ್ರರ್‌ ನಗರಮಂ ಬಿಟ್ಟು ಪೊಜಡಿಸಲ್ಮೂರ ಲಿಂಗಂಗಳಾತನ ಕೂಡೆ 
ವಲಸೆದೆಗೆಯೆ (ಚೆಬಪು. ೫೭-೨೩). [ವಲಸೆ + ತೆಗೆ] 

ವಲಾಗ್ರ (ನಾ). ಬಾದಾಮಿ : (8. 

(4 ತೆಲು. ವಳಾಗ್ರ ಎ ಉತ್ತಮಜಾತಿಯ ಅಡಕೆ) 

ವಲ್ಲಿ, ವಳ್ಳಿ (ನಾ). ೧. ದೇಹದ ಮೇಲಿನ ಚರ್ಮದ ಸುಕ್ಕು , -ಮಡಿಕೆ. 
೨. (ಹೆಂಗಸಿನ) ಹೊಕ್ಕುಳಿನ ಮೇಲುಭಾಗದಲ್ಲಿ ಅಡ್ಡಲಾಗಿರುವ 
ಮೂರು ರೇಖೆಗಳು ,-ಗೆರೆಗಳು : "ತ್ರಿವಲ್ಲಿ' ಪರಾ. ೩. ಆಲೆ ; ತರಂಗ : 
ಸರೋರುಹಿಣೀವನಂಗಳೊಳ್‌ ವಲಿ ತಲೆದೋಜದಂತು ನಲಿದಾಡುವ ಸೋಗೆಯ ಸೋಗೆ 
ಸೂಸದಂತೆಲರೊಲವುಣ್ಮೆ ತೀಡಿದುದು . . . ತದ್ವನಾಂತದೊಳ್‌ (ಚಂದ್ರಪು ೨-೧೦೧); 
ವೇದವೇದಾಂತಗಳ ತತ್ವನಿರ್ಧುರಘೋಷ ಶಾಂತಿಶರಧಿಯ ಮೇಲೆ ವಲಿಯ 
ನೆಬ್ಬಿಸುತಲಿದೆ (ನಲ್ಮೆ. ೬೧-೪). ೪. ಹೊರಳುವಿಕೆ ; ಕೊಂಕು : ಆಹಾ, ಕೊಳದಿ 
ಬಾಲರವಿಯ ಅಂಬೆಗಾಲ ಲೀಲೆ, ಅಲೆಯ ವಲಿಯ ಮೇಲೆ (ನಡಬಂ. ೧-೨೦). ಮಳ್ಳಿ : 
ಪಿ. ವಳಿಗಳೊಗೆದು ಮೆಯ್ಮಂ ಕೊಂಡೆರಟ್ಮೂಜು ನಾಲ್ಕಗ್ಗಳಿಸಿರೆ . . . ಶುದ್ಧನಕ್ಕುಂ 
(ಲೋಕೋಪ. ೧೧-೭); ನಡೆ ಮೆಲ್ಲನಾದುದು ವಳಿಯಡಂಗಿದುವು . . . ಲತಾತನ್ನಿಗಂದು 
(ಪದ್ಮರಾ. ೪-೨೯). ೩. ಆ ಸ್ಥಲ ಸುರಧನುವಿನ ಕೆಲವಳಿಯಂತೆ ಮರೀಚಿಕಾಜಲದ 
ವಳಿಯಂತೆ  (ಮೊಳಿಮೂ. ೧೧೩-೪೪೬); ನೆಲೆಮೊಲೆ ಪೊಣರ್ವಕ್ಕಿಗಳಂ ವಳಿ 
ವಳಿಗಳನಾಸ್ಮಬಿಂಬಮಂಬುರುಹಮನಗ್ಗಲಿಸೆ ಕಲಹಂಸಯಾನೆಯರಲರ್ಗೋಳಕೆ 
ಬಿರ್ದುವಂದಂತಿರ್ದರ್‌ (ಅನಂಪು. ೭-೨೬). ೫. ಗೆರೆ ; ಸಾಲು : ಈ ಕಲಮಿನಲ್ಲಿ ೭೧ನೇ 
ಪಾನಿನಲ್ಲಿ ೨೨ನೇ ವಳಿಯಲ್ಲಿ . . . ""ಸವಡ ಇದ್ದಲ್ಲಿ ಹಾಕಲಾದೀತೆಂದು'' ಓದಿರಿ 
(ಮುಂಬವ್ಕಾ. ೨6 ಪ್ರಸ್ತಾವನೆ). ೬. [ಸಂಗೀತ] ತಂತೀವಾದ್ಯವನ್ನು ನುಡಿಸುವಾಗ 
ತಂತಿಯನ್ನು ಜಗ್ಗಿ ನುಡಿಸುವುದು : ""ವಳಿ - ವೀಣೆಯ ಒಂದು ಸ್ವರಸ್ಥಾನದಲ್ಲೇ 
ಎರಡು ಅಥವಾ ಮೂರು ಮುಂದಿನ ಸ್ವರಗಳು ನುಡಿಯುವಂತೆ ತಂತಿಯನ್ನು 
ನಿರ್ಣಯದಿಂದ ಜಗ್ಗಿಸುವುದು'' (ಸಂಗೀಚಂ. ೨೬). ೭. ಒಂದು ಬಗೆಯ ಗಮಕ : 
ರೀತಿ ನೂತನಂಬಡೆಯೆ ವಳಿ ವಿಳಾಸಂಬಡೆಯೆ . . . ಪಾಡುತ್ತಿರೆಯುಂ 
(ಶಾಂತೀಶ್ವ. ೧೬-೬೭ ವು. (ಸಂ.1 

ವಲ್ಲಿ (ನಾ). ೧. ಸಾಧು ; ಫಕೀರ : ಇದರ ಮುಖ್ಯತತ್ನ ವಲಿ ಅಥವಾ ಸಾಧುವಿನಿಂದ 
ಸರಿಯಾದ ಅಧ್ಯಾತ್ಮಶಿಕ್ಷಣ ಪಡೆಯುವುದು (ಇಸ್ಲಾಂ. ೨೬೨). ೨. ಸ್ನೇಹಿತ ; ಮಿತ್ರ : 
ವಲಿ ಎಂದರೆ ಮಿತ್ರ, ವಿಲಾಯತ್‌ ಅಂದರೆ ಮೈತ್ರಿ (ಇಸ್ಲಾಂಸಂ. ೨೭೨). 

(4 ಅರ. ಹಿಂ. ಮರಾ. ವಲೀ) 

ವಲ್ಲಿ (ನಾ). ೧. ಹೊತ್ತು ; ಸಲ ; ಬಾರಿ : ಶ್ರೀಮತು ಇ ಬೀರಕಲ್ಲ ಪ್ರತಿಷ್ಠೆಯ 
ಮೂರು ವಲಿ ಪೂಜೆ ನಮಸ್ಕಾರ ಮಾಡುವ ಸ್ಥನಿಕರಿಗೆ. .. ಮಾಚೆಯ ದ(೦)ಣ್ನಾಯ್ಕರು 
ಧಾರಾಪೂರ್ಬ್ಬಕವಾಗಿ ಕೊಟ್ಟ ದತ್ತಿ (ಸಾಇಇ. ೮-1 ೩1೪-೭; 1320). ೨. (7) : ಬಿಸಜೆ 
ಪುಟ್ಟುವ ಗೊತ್ತಿದೆಂದು ಕೆಸರಂ ವಲಿ ಆಗ್ರಾಣಿಸುವುದಂದಮೆ ವರ್ಣಕುಲದೊಳು 

(?) 


(ತಿರುಶ. ೭-೬೦). 


೭೮೦೫ 


ಆಃ 


& 


0 


45 


ವಲಿಮುಖ 


ವಲಿತ, ವಳಿತ (ಗು). ೧. ಸುತ್ತುವರಿಯಲ್ಪಟ್ಟ ; ಸುತ್ತುಗಟ್ಟಲ್ಪಟ್ಟ. 
೨. ಹೊರಳಿದ ; ತಿರುಗಿದ ; ಕೊಂಕಿದ : ಸ್ಪಲಿತಗತಿ ಲುಲಿತಕುಂತಲೆ 
ವಲಿತನಿಜಗ್ರೀವೆ ಮಗುಟ್ಹು ನೋಡಿದಳೊರ್ವಳ್‌ . , . ಲಲಿತಾಂಗನನೊಲ್ಲು 
ಸಗರಚಕ್ರೇಶ್ವರನಂ (ಅಜಿಪು. ೯-೩೮); ಕೆಳದಿಯರೊಳು ನೆವವಾಂತು ಅಲ್ಲಲ್ಲಿ ನಿಂತು 
ತಳರುತಲೆ ಪಿಂದಿರುಗಿದರಸಿಯ ವಲಿತಕಂಧರಬಾದ ವದನೇಂದುವೆದೆಯೊಳಿದೆ ನಿಂದು 
(ಶಾಕುಂತ. ೧೮ ಅಡಿಟಿ). ೩. ಸುಕ್ಕುಗಟ್ಟಿದ : "ವಲಿಮುಖ' ಪರಾ. (ನಾ). 
೪. ಚರ್ಮದ ಮೇಲಿನ ಮಡಿಕೆ ,-ಸುಕ್ಕು : "“ವಲಿತಂ - ಮಯ್ಯ ತೆರೆ'' 
(ಕಾಶಕ್ಕ ೧೧೩); ವಲಿತ ಪಲಿತ ಪ್ರಸಾದವವ್ವಾ ಆಧಿ ವ್ಯಾಧಿ ಪ್ರಸಾದವವ್ವಾ . . . 
ಕೂಡಲಚನ್ನಸಂಗನ ಪ್ರಸಾದವವ್ಹಾ (ಚನ್ನವ. ಕ. ೬೫೫-೧೪೮೧). ೫. [ನಾಟ್ಕ] 
ಕೊರಳನ್ನು ತಿರುಗಿಸುವ ಒಂಬತ್ತು ವಿಧವಾದ ಭೇದಗಳಲ್ಲಿ ಒಂದು ; 
P ""ಕೆಳಕ್ಕೆ ಮಾಡಿರುವ ಮುಖವನ್ನು ನೆಟ್ಟಗೆ ಮೇಲಕ್ಕೆತ್ತುವುದು'' 
(ಲಾಸ್ಮರಂ. ೨೫೯ ಗದ್ಮಾನುವಾದ) ಕೆಳಮೊಗದಿಂ ಕೊಂಕದೆ ನೆಗಳ್ದೆತ್ತಿ ನೋಡೆ 
ವಲಿತಮೆನಿಕ್ಕುಂ(ಲಾಸ್ಕರಂ. ೨-೧೧೫). ೬. ಮೂವತ್ತು ವಿಧವಾದ ನೃತ್ಯಹಸ್ತಗಳಲ್ಲಿ 
ಒಂದು ; FP ""ಲತಾಹಸ್ತಗಳೆರಡನ್ನು ಮೊಳಕ್ಕೆಗಳಲ್ಲಿ ಸ್ವಸ್ತಿಕದಂತೆ 
ಹಿಡಿಯುವುದು'' (ಲಾಸ್ಮರಂ. ೨೫೪ ಗದ್ಮಾನುವಾದ) : 'ಪೊಳೆವ ಲತಾಕರಮೆರಡುಂ 
ಮೊಳಕ್ಕೆ ಸ್ವಸ್ತಿಕಮವಾಗೆ ವಲಿತಂ (ಲಾಸ್ಕರಂ. ೨-೭೬). ೭. ನೃತ್ಯದಲ್ಲಿ ತೊಡೆಯನ್ನು 
ಚಲಿಸುವ ಐದು ವಿಧವಾದ ಭೇದಗಳಲ್ಲಿ ಒಂದು ; 8 ""ಹೆಂಗಸರು 
ಜಾಗ್ರತೆಯಾಗಿ ನಡೆಯುವಾಗ ಅಗುವಂತೆ ಮೊಳಕಾಲನ್ನು ಒಳಕ್ಕೆ 
ಮಾಡುವುದು'' (ಆಾಸ್ಮರಂ. ೨೬೨ ಗದ್ಮಾನುವಾದ) : ಮೊಳಕಾಲೊಡನೊಳಗತ್ತಂ ಸರಿಯಲೈ 
ವಲಿತಮೆಂದೆನಿಸಿರ್ಕುಂ (ಲಾಸ್ಮಕ. ೨-೧೩೯). ೮. ನೃತ್ಯದಲ್ಲಿ ಕೈಬೆರಳುಗಳನ್ನು 
ಚಲಿಸುವ ಏಳು ವಿಧವಾದ ಭೇದಗಳಲ್ಲಿ ಒಂದು : ಸಂಯುತ, ವಿಯುತ, ವಕ್ರ, 
ವಲಿತ, ಪತಿತ, ಕುಂಚನ್ಮೂಲ, ಪ್ರಸೃತ - ಈ ಏಳು ಹಸ್ತಾಂಗುಲಿಯ ಭೇದಂಗಳ್‌ 
(ಲಾಸ್ಕರಂ. ೩-೧೧೩ ವ). ವಳಿತ : ೧. ವ(ಪಾಶಾಂ. ಮಿ]ಳಿತಶಿಳೀಮುಖಮುತ್ನಳದಳನಯನಂ 
. ಕಂಜರಂಜಿತಂ ಜಯಲಕ್ಷ್ಮೀವಿಳಸಿತಮೆನೆ ದಿಟ್ಟಿಗೆ ಕೊಳುಗುಳಮಂ ಪೋಲ್ಡತ್ತು 
ಪೂಗೊಳಂ ಕೌರವನಾ (ಗದಾಯು. ೬-೧೩). ೨. ಎಳವುಲ್ಲೆತ್ತು ಹರಿನ್ಮಣಿವಳಯಾಂಶುಗೆ 
ಸಾರ್ದ ದೀವದೆರಲೆಗೆ ಶಶಿಮಂಡಳದೆರಲೆಯ ಪದವಿಯನಾಕುಳವಳಿತಕಟಾಕ್ಷರುಚಿಯಿನ 
ಬಲೆಯರೀವರ್‌  (ವರ್ಧಪು. ೧-೭೫). ೯. ಸಂಸ್ಥಾನದ ಪೂರ್ಣಹಕ್ಕನ್ನು 
ಪಡೆಯದಿದ್ದರೂ ವ್ಯವಸ್ಥಿತವಾಗಿರುವ ದೇಶಭಾಗ ; ಅಧೀನ ಪ್ರಾಂತ : 
ಯಾ ತಳಕಾಡಿಗೆ ಶೇರಿದ ಮಳವಳೀಸ್ಕಳದ ನೆಲಮಾಕನಹಳಿಗೆ ವಳಿತವಾದ 
ಗುಳಘಟಗ್ರಾಮವನ್ನು (ಎಕ. ೫1೪, ತಿರುವು. ೨೦೮-೪; 9೫) ; ವುಂಮತ್ತೂರ ವಳಿತವಾದ 
ಕೊಣಗಲಾಪುರ ಗ್ರಾಮವಂನ್ನು ನಾರಾಯಣಪುರವೆಂಬ್ಬ ಅಗ್ರಹಾರವಂ ಮಾಡಿ 
ಸರ್ವಮಾಂನ್ಕವಾಗಿ . . . ಕೊಟ್ಟೆವಾಗಿ 
೧೦. ಅಧೀನ ; ಅಂಕೆ ; ವಶ : ಆ ಕೂಚಿರಾಜಂ ಬೇತೂರು ಪ್ರಭೃತಿಗ್ರಾವಗಳಂ 
ವಳಿತಮಾಗಿ ಪಡೆದು ಸುಖದಿನಿರ್ಪ್ಪದುಂ 
೧೧. ಆಧಿಕಾರ ; ಆಳ್ವಿಕೆ : ಬಾಚೆಯನಾಯಕನ ವಳಿತದ ಸ್ಮಳ೦ (ಮುಂಬರಾ. ೫, 
೨೪೫೫ -೪೬; 1219); ನರನ ತೆರಳಿಚಿ ತಂದು ತನ್ನೊಡನಜುಹಿದಗೆ ನೂಯಾನೆ 
ಹಯಸಾವಿರದ ವಳಿತವ ಬರಸಿಕೊಡುವೆನುಕುವ್ಮಾಕ.ಆ-೩೬). ೧೨. ಭೂಮಿ ; ರಾಜ್ಯ. 

[ಸಂ.] 

ವಲಿತೆ (ನಾ). ಸುಕ್ಕುಗಟ್ಟಿದ ಚರ್ಮವುಳ್ಳವಳು : ಕಿರುಗೈದ ಕಣ್ಗಳಿಂ . . . 

ದಿಟ್ಟಿಸುತ್ತಾ ಶಿಧಿಲೆಯಾ ವಲಿತೆ ಆ ಸ್ಮವಿರೆ ಮೇಲೆಳ್ಹಳತ್ರಿಭಾರ್ಯೆ (ಶ್ರೀರಾಮಾ. ೧೭೬-೧೪). 
(ಸಂ. ವಲಿತಾ] 

ವಲಿಮುಖ (ನಾ). ಸುಕ್ಕುಗಟ್ಟಿದ ಮುಖವುಳ್ಳ ಪ್ರಾಣಿ ; ಕಪಿ ; ಕೋತಿ : 
ವಲಿಮುಖ ನೀತಿಬಹಿರ್ಮುಖ ಮಲಿನಾತ್ಮನನೆನ್ನ ಮಾತುಗೇಳದೆ ನೀನೀ 
ಖಲನನೊಳಕೊಂಡೊಡೆಲೆ ಕಂಬಲಕಂ ಶಿವಭೂತಿಗಾದ ಕಥೆಯಂತಕ್ಕುಂ 
(ಪಂಚತಂ. ೧೦೮-೭೮); ಶಿವ ಶಿವ ವಲಿಮುಖರ ದೆಸೆಗೂಡೆ ದಳಪತಿ ನೀಲ ಹರಿತಂದ 

[ಸಂ.] 


(ಎಕ ೫1೪, ಚಾಮರಾ. ೨೬೮-೧೬; 1397). 


(ಎಕೆ. ೩X1 ದಾವಣ. ೧೩-೫೪; 127)); 


(ಕೌಶಿರಾ. ೨೦-೪೧). 


ವಲಿಮುಖಕೇತನ 


ವಲಿಮುಖಕೇತನ (ನಾ). ೧. ಕಪಿಯ ಲಾಂಛನವುಳ್ಳ ಪತಾಕೆ ; ಕಪಿಧ್ವಜ. 
೨. ಕಪಿಧ್ವಜವುಳ್ಳವನು : ವಲಿಮುಖಕೇತನನಂ ಚಕಿತಲೋಚನಂ ರತ್ನಜಟಿ 
ನಿಜಪ್ರಾಣಭಯಾಕುಲಚಿತ್ತಂ ಪೌಲಸ್ತ್ಯಂ ಕೊಲಲಟ್ಟಿದ ತೀಕ್ಷ್ಣಪುರುಷನೆಂದೀಕ್ಷಿಸಿದಂ 
(ಪಂರಾಮಾ ೧೦-೫೧). [ಸಂ.] 

ವಲಿಯ, ವಲೆಯ, ವಲ್ಲಿಯ (ನಾ). ಒಂದು ಬಗೆಯ ಹಕ್ಕಿ : ಬೆಳ್ಳಕ್ಕಿ ವಲಿಯಂ 
ಚಿಟ್ಟಿ ಜೂಗ ಹದ್ದೆಂಬಿವಂ ಸಾಳುವಂಗಳು ನೆಗೆದು ತಾಗಿ ಹೊಡೆಹೊಡೆದಿಳೆಯೊಳಿಕ್ಕಿದಡೆ 
ಹಕ್ಕಿಗಳ ಮಳೆಗಆೆಯುವಂತಾದುದು (ಹಚಳಾ ೫-೪೩); ವಾಯಸ ವಲಿಯ ಹುದುಗಿದ 
ಹರಡೆ  ಹಸುಬಗಳಳಿದುದಕೆ  ಕಡೆಯಿಲ್ಲ ಬೇಂಟೆಯೊಳೂರ್ಮಿಳಾಪತಿಯ 
(ತೊರರಾ. ೩-೩-೧೬). ವಲೆಯ : “ವ್ಯ್ಮಾಫ್ರಾಟು ಭರದ್ವಾಜಃ-- ಈ ೨ ವಲೆಯನ ಹಕ್ಕಿ'' 
(ನಾಚರಾ. ೧೪). ವಲ್ಲಿಯ : ""ಖಂಜನಃ - ವಲ್ಲಿಯಪಕಶ್ಚಿ'' (ಒಜಧಿ. ೪೩). 

[ದೇ. ॥ ತಮಿ. ವಲಿಯನ್‌, ವಲಿಯಾನ್‌] 

ವಲೀಕ, ವಳೀಕ (ನಾ). ಹುಲ್ಲು, ತೆಂಗಿನ ಗರಿ ಮುಂತಾದುವುಗಳಿಂದ ಮಾಡಿದ 
ಛಾವಣಿ ,-ಸೂರು. ವಳೀಕ : ""ನೀವ್ರಂ, ವಳೀಕಂ (ಪಟಲಾಂತಂ) -- ಈ ೨ 
ಸೂ(ಜು)ರು'' (ಹಲಾಯು. ೫೧-೧೪೮). [೫ಂ.] 

ವಲೀಮುಖ (ನಾ). ಇ ವಲಿಮುಖ : "ವಲೀಮುಖಧ್ವಜ' ಪರಾ. (0. 

ವಲೀಮುಖದ್ರಜ (ನಾ). ವ ವಲಿಮುಖಕೇತನ ೧ : 
ಸುಷೇಣಪ್ರಮುಖನಿಖಿಳವಲೀಮುಖಧೃಜಪ್ರಧಾನರ್‌ ರಣರಸಿಕರಾಗಿ ನಡೆದರ್‌ 
(ಪಂಠರಾಮಾ. ೧೩-೨೬ ವು. |ಸಂ.) 

ವಲೀವರ (ನಾ). ಒಂದು ಬಗೆಯ ಮರ : ವಲೀವರ, ಚಲ್ಲಾನೆ, ಮರದ ಎಣ್ಣೆ, 
ಆಣ್ಣ-ತಮ್ಮನ ಮರ, ಗೂಗ (ಮೈಔಗಿ ೩೧-೬೦೭). (7 

ವಲುಕಲ (ನಾ). ನಾರಿನಿಂದ ಮಾಡಿದ ಬಟ್ಟೆ ; ನಾರುಮಡಿ : ಜನಕಪುತ್ರಿಯ 
ಹಳುವಕಟ್ಟುವುದಕಟ ಸಾಲದೆ ವಲುಕಲವನಿತ್ತವಳು ಛೀ ತೆಗೆ (ರಾಮಾ. ೨-೨-೩೬). 

[ಆ ಸಂ. ವಲ್ಕಲ] 

ವಲುಮ್ಮೆನೆ (ಅ). ಬಲವಾಗಿ ; ಉಗ್ರವಾಗಿ : ತನಗಿದಿರಾದ ದಂತಿಹಯ 
ಮಾನವಸೇನೆಯನೆಚ್ಚನಂತವೀರ್ಯನ ಶರವೃಷ್ಟಿಯೊಳ್‌ ಗಗನದಿಂ ನವ 
ಲೋಹಿತವೃಷ್ಟಿಗಳ್‌ ವಲುಮ್ಮೆನೆ ಕೊಳೆ ನಾಂದು ಕೆಂಪೆಸೆದು ತೊಟ್ಟನೆ ಬೆಳ್ಳಿಯ 
ಬೆಟ್ಟಮಲ್ಲು ಜಾದಿನ ನಗಮೆಂಬ ಶಂಕೆಯನೆ ಮಾಡಿದುದಾ ವಿಜಯಾರ್ಧಪರ್ವತಂ 
(ಶಾಂತಿಪು. ೪-೩೩). 

ವಲೆಯ "ವಲಿಯ' ನೋ 

ವಲ್ಕ (ನಾ). ೧. ಮರದ ತೊಗಟೆ ,-ತಿಗುಡು : "“ತ್ವಗ್ವಲ್ಕಲಂ ವಲ್ಕವೆನೆ ಮರದ 
ತಿಗುಡಕ್ಕು '' (ಮಂಗರಾ. ೩೨-೩); ಬಟಲೆ ಪೆಗಲಿಂ ಚಂಚದೃಲ್ಕಾಂಚಲಂ ಪೆಗಲಿಂಗೆ 
ಬಂದೆಬಲೆ ಜಡೆಗಳ್‌ (ಕಾದಂಉ. ೭೧೩). ೨. ಮರದ ತೊಗಟೆಯಿಂದ ಮಾಡಿದ 
ಬಟ್ಟೆ ; ನಾರುಮಡಿ : ಜನಪನಾ ಸಮಯ ಭೂಷಣವೆನಿತನಿತ ತೆಗೆದಿಟ್ಟು 
ವಲ್ಕಾಜಿನಗಳನು ಧರಿಸಿದನು(ತಿಮ್ಮಮ. ೧-೧೭). ೩. ಮಾನಿನ ಚರ್ಮದ ರಕ್ಷಣೆಗಾಗಿ 
ಒಂದರ ಮೇಲೊಂದರಂತೆ ಇರುವ ಪೊರೆ ; ಶಲ್ಕ. (ಸಂ. 

ವಲ್ಕಂದಳೆ (ಕ್ರಿ). ನಾರುಮಡಿಯನ್ನು ಉಡು ,-ಧರಿಸು : ಸಳಿಳದೊಳೆ 
ನಾಂದ ವಲ್ಕಂದಳೆದಾಶ್ರಮತರುಗಳಲ್ಲಿ ಹಯಖುರಹತಿಯಿಂದಳುರ್ದೆಳ್ಹ ಧೂಳಿ 
ಪರಿಣತ ಜಳಜಸಖಾಭಂ ಪತಂಗತತಿವೊಲ್‌ ಬೀಳ್ಗು೦ (ಶಾಕುಂತ. ೧೭-೩೨). 

(ವಲ್ಕ + ತಳ್ಳಿ] 

ವಲ್ಕನಿ (ನಾ). ಒಂದು ಬಗೆಯ ವನಸ್ಪತಿ ; ಭಾರಂಗಿ : "“ಭಾರಂಗಿ ವಲ್ಕನಿ 
[ಪಾಠಾಂ. ರ್ಕಿನಿ, ಲ್ಮನಿಯಕ್ಕು'' (ಮಂಗರಾ. ೩೬-೧೯). 17] 

ವಲ್ಕಲ (ನಾ). ೧. ಮರದ ತೊಗಟೆ. ೨. ನಾರುಮಡಿ : ಅಂತು ವಲ್ಕಲಾವೃತ 
ಕಟಿತಟನುಮಾಗಿರ್ದ ಜಟಾಕಲಾಪನುಮಾಗಿ ತಪೋವನಕ್ಕೆ ಪೋಪ ಭಾರ್ಗವಂ . . . 
ಕುಂಭಸಂಭವನಂ ಕಂಡು (ಪಂಪಭಾ. ೨-೪೫ ವ); ವಾರಿಜಮುಖಿಯರ್‌ ಸಖಿಯರ್‌ 
ತಾರಾಚಲನಾಢನರಸಿಗನುನಯದಿಂದಂ . . . ವಲ್ಕಲಮನೊಪ್ಪಲುಡಿಸುತ್ತಿರ್ದರ್‌ 

[ಸಂ.) _ 


ಜಾಂಬವಾಂಗದ 


(ಗಿರಿಕ. ೯-೫). 


೭೮೦೬ 


ವಲ್ಲುಲ 


ವಲ್ಕಲವಸನ (ನಾ). ೧. ನಾರುಮಡಿ. ೨. ನಾರುಮಡಿಯನ್ನು ಧರಿಸಿ 
ದವನು : ಆಗಳವರ್ಗಳಾ ರೂಪಿನೊಳದಂ ನೆಗಟಲಂಜಿ ವಲ್ಕಲವಸನರುಂ . . . 
ಜಟಾಧರರುಂ ಏಕದಂಡಿ ತ್ರಿದಂಡಿಗಳಪ್ಪ ಪರಿವ್ರಾಜಕರುಮಾಗಿ (ಅದಿಪು. ೯-೯೩ ವ). 


[ಸಂ.] 
5|ವಲೈೆ (ನಾ). ಇ ವಲ್ಕಲ ೧ : "ತ್ವಕ್‌, ವಲ್ಕಾ, ವಲ್ಕಲಂ -- ಈ ೩ ಮರದ 
ಹೊಜಿಸೊಪ್ಪು'' (ಹಲಾಯು. ೩೦-೨೯). [ಸಂ. ವಲ್ಕ] 


30 


25 


40 


ವಲ್ಲನ (ನಾ). ೧. ನಡೆಯುವುದು ; ಚಲಿಸುವುದು. ೨. ನೆಗೆಯುವಿಕೆ ; 
ಜಿಗಿತ : ವಲ್ಲನವಾಡುತ ಬಿಲ್ಲಳವೆದೆಗೆ ಸರಳ್ಗಳ ಸಾರ್ಚಿ ತುಯ್ದೆಸೆವ ಬಿಲ್ಲಾಅರ 
ಕೊಂಡಾಡಿದರು . . . ಅಮರಿಯರು (ಚಂಪ್ರಸಾಂ. ೮-೪೨). ೩. ಮಲ್ಲಯುದ್ದದಲ್ಲಿ 
ಚಿಮ್ಮಿ ನೆಗೆಯುವ ಒಂದು ಪಟ್ಟು ,-ವರಸೆ : ಲಲಿತವಲ್ಲನಾವಷ್ಟಂಭದಿಂ 
ಮುಷ್ಟಿಕನೊಳ್‌ ಮುಸಲಪಾಣಿಯುಂ ಚಾಣೂರನೊಳ್‌ ಚಕ್ರಪಾಣಿಯುಂ ಫೊಣರೆ 
(ಜಗವ. ೬-೬೨ ವ). 'ವಲ್ಲಿಸು' ಪರಾ. ೪. [ಅಶ್ವಶಾ] ಕುದುರೆಯ ಐದು 
ವಿಧವಾದ ನಡಗೆಗಳಲ್ಲಿ ಒಂದು ; ಕಾಲನ್ನು ಚಿಮ್ಮುತ್ತ ಓಡುವುದು : 
ವಾಜಿರಾಜವಲ್ಲನದಿನುರಸ್ಥಲಂಬಿಡಿದು ಲಕ್ಷ್ಮಿಯ ಕೇಕರದಂತೆ ತೋರಮುತ್ತಿನ ತಿಸರಂ 
ತೆಜಂಬೊಳಿಯೆ (ಪಂರಾಮಾ. ೫-೧೦೯); ಆತಂ ಬೇಗಂ ಸುಶಿಕ್ಷಿತಮಪ್ಪ ಕುದಿರೆಯ 
ಬೆಂಗೆವಾಯ್ದೊಡೆ ಅದು ಲಂಘನ ವಲ್ಲನ ನೀಚೈರ್ಗತಾದಿಗಳೊಳಪ್ಪ ಕ್ರಿಯೆಗಳೊಡಂಬಡೆ 
ಬಲ್ಲರಚ್ಚರಿವಡೆ ಪರಿದೊಡೆ (ದೀವಸಂ. ೫೩-೩೦ ವ). ಸಂ.) 

ವಲ್ಲನಗೈ (ಕ್ರಿ). ನೆಗೆ ; ಜಿಗಿ : ಕಲ್ಲಳ ಮಜ್‌ಗಳೊಳಗೆ ನಿಂದಲ್ಲಲ್ಲಿ ಬಿಲ್ಲಾಅರು 
ಬೀದಿವರಿದು ವಲ್ಲನಗೈವುತ ಕುವರನ ಮೇಲೆ ಸರಲ್ಲಳ ಮಳೆಯ ಕಣ್‌ದರು 
(ಕುರಾಸಾಂ. ೪೫-೧೦೭). (ವಲ್ಲನ + ಕ್ಕೆ (ಆ ಕೆಯ್‌,)) 

ವಲ್ಲನೆ (ನಾ). ನೆಗೆದಾಟ ; ಹಾರಾಟ : ಸಾಕು ಮಾಡು ನಿನ್ನ ವಲ್ಲನೆಯನ್ನ! 
ಅವಳೆಂದು ಬರುತ್ತಾಳೋ ಎಂದು ಅಂದಿನಿಂದ ಹಂಬಲಿಸುತ್ತಿರಲಿಲ್ಲವೇ ನೀನು? 
(ಮಾಡಿಮ, ೧೫೬). (ಸಂ. ವಲ್ಲನ] 

ವಲ್ಲಿತ (ಗು).೧. ಚಲಿಸುವ. ೨. ಹಾರಿದ ;ನೆಗೆದ. (ನಾ).೩. ಎ ವಲ್ಲನ ೪: 
ಅಡ್ಡಲಾಗಿ ಮಣಿತವ ತೋಟ್‌ಸುವುದು ವಲ್ಲಿತವೆನಿಸಿಕೊಂಬುವುದು (ಅಶ್ನಟೀ. ೨೫-೩); 
ದೌರಿತಕ ಆಸ್ಕಂದಿತ ಪ್ಲುತ ವಲ್ಲಿತ ಚಾರುರೇಚಿತಗಳು 

[ಸಂ.) 

ವಲ್ಲಿಸು (ಕ್ರಿ). ಮಲ್ಲಯುದ್ಧದಲ್ಲಿ ವಲ್ಲನವೆಂಬ ವರಸೆಯಿಂದ ಹೋರಾಡು : 
ಸ್ಫೋದೃದ್ಭುಜದೃಂದ್ವಮಂ ಪದೆದಾಸ್ಫೋಟಿಸಿ ನಿಂದು ವಲ್ಲಿಸುತುಮಾ ಚಾಣೂರನಂ 
ನೋಡಿ ಕೋಪದೆ ಪೊಕ್ಕಾತನ ತೋಳ್ಗಳಂ ಪಿಡಿದು . . . ಕುಕ್ಕುಜ್‌ಸಿದಂ 
ಭೂಭಾಗದೊಳ್‌ ಮಾಧವಂ (ಎಷ್ಣುಪು. 8-೫-೬೩). [ವಲ್ಲನ 1 - ಇಸ್ಬು] 

ವಲ್ಲು (ಗು). ೧. ಸುಂದರವಾದ ; ಚೆಲುವಾದ : "ವಲ್ಲುರೂಪೆ' ಪರಾ. 
(ನಾ). ೨. ಸೌಂದರ್ಯ ; ಚೆಲುವು : ಬುಗ್ಬೇದದಲ್ಲಿ "ಸೌಂದರ್ಯ'ದ 
ಅರ್ಥವನ್ನು ವಿವಿಧವಾಗಿ ಪ್ರಕಟಪಡಿಸುವ ಪದಗಳಿವೆ. . . ಆ ಪದಗಳು ಇವು ; 
ಫೃರಸ್‌, ಪೆಶಸ್‌, ಅಪ್ಸಸ್‌, ದೃಶ್‌, ಶ್ರೀ, ವಪುಸ್‌, ವಲ್ಲು (ಸೌಂದಸ. ೪೬). 
೩. ಒಳ್ಳೆಯದು ; ಉತ್ತಮವಾದುದು : "'ಪ್ರಾಗ್ಕಂ . . - ಸಾಧು, ವಲ್ಲು, ಚಾರು, 
ಸುಷಮಂ, ವಾಮಂ, ಶುಭಂ, ಪೇಶಲಂ - ಈ ೨೯ ಒಳ್ಳಿತು'' (ಹಲಾಯು. ೧೧೪-೪). 

(ಸಂ. 

ವಲ್ಗುತೆ (ನಾ). ಅಂದ ; ಸೌಂದರ್ಯ : ನೆಲದ ಸಿರಿ ಬಲ್ಬಿಜ್ಜೆ, ಮೈಬಲ್ಮೆ, 
ರಣಕೀರ್ತಿ, ಮೇಣ್‌ ಅರಸುಕುವರಿಯತನಂ ತೃಣವಾಗಿ ಯಣವಾಗಿ ಕಾಣಿಸಿದುವಬಲೆಯರ 
ಗುಣವಾದ ಫಲ್ಲುಣನ ಮೋಹಿಸುವ ವಲ್ಗುತೆಯ ಮುಂದೆ (ಚಿತ್ರಾಂಗ. ೨೫-೬೯೩). 

(ಸಂ. ವಲ್ಲುತಾ] 

ವಲ್ಲುರೂಪೆ (ನಾ). ಸುಂದರರೂಪವನ್ನು ಉಳ್ಳವಳು ; ಚೆಲುವೆ : ವಲ್ಲುರೂಪೆ 

ಸುಭದ್ರೆ ಕಣ್ಮುಂದೆ ಸುಳಿವನಕ ಫಲ್ಲುಣನು ಸಂನ್ಮಾಸಿ (ಮಂಕುಕ. ೨೭೬). 
[ಸಂ. ವಲ್ಲುರೂಪಾ] 
ವಲ್ಲುಲ (ನಾ). ತೊಗಲುಬಾವಲಿ. (ಸಂ. 


(ಜ್ಞಾನಚ. ೪-೫೩). 


ವಲ್ಲೂದರ 


ವಲ್ಲೂದರ (ನಾ). ಅಂದವಾದ ಉದರ : ಸ್ಫುರದಧರ ಮಣಿಬಂಧ ವಲ್ಲೂದರದ 
ನಾಭಿಸರೋಜಕಾಂತಿಯ . . , ಸುಭೂರಿಭಾಗ್ಮದ ಲಕ್ಷಣದ ಮೂರ್ತಿಯನು ನೆನೆ 
(ನಿಭಾಗ. ೩-೧೩-೩೫). [ಸ0.1 

ವಲ್ಲೆ (ನಾ). ಕುದುರೆಯ ಕಡಿವಾಣ , --ಲಗಾಮು ; ವಾಘಿ : “ವಲ್ಲಾ ರಶ್ಮಿ, 
ಕಶಾ - ಈ ೩ ವಾಗೆ'' (ಹಲಾಯು. ೭೩-೨೮೮). (ಸಂ. ವಲ್ಲಾ) 

ವಲ್ಪನ (ನಾ). ೧. ತಿನ್ನುವಿಕೆ ; ಭುಜಿಸುವುದು. ೨. ಆಹಾರ ; ಉಣಿಸು. 
೩. ಊಟ ; ಭೋಜನ : “ವಲ್ಪನಂ, ಅಭ್ಮವಹಾರ: . . . ಆಹಾರ ಭೋಜನಂ, 


ಸ್ವದನಂ - ಈ ೧೧ ಊಟಂ'' (ಹಲಾಯು. ೫೪-೧೭೦). [೫೦.] 
ವಲ್ಮೀಕ (ನಾ). ೧. ಹುತ್ತ ಆ ವಿಷಯಂ . . . ವಲ್ಮೀಕಾನೀಕದಂತ 
ಭಾಸ್ವದ್ಭೋಗಿಸಮಾಜವಿರಾಜಿತಮುಂ . . . ಎನಿಪುದು (ವರ್ಧಪು. ೧-೪೬ ವ); 


ಅಮಿತೋದ್ಯದ್ದುಲ್ಮವಲ್ಮೀಕಮನುಡಿದಿಅಸಿಯುತ್ತುಂ. .. ನಡೆದುದು ಬಳವತ್ಮಾಳಕಾಯಂ 
ಲುಲಾಯಂ (ಪುಷ್ಪವು ೫-೭೫). 2೨. ಕೊರಳು , ಎದೆ ಮುಂತಾದ ಕೆಲವು 
ಅಂಗಗಳು ಆನೆಯ ಚರ್ಮದಂತೆ ಒರಟಾಗಿ, ಉಊದಿಕೊಳ್ಳುವ 
ಒಂದು ಬಗೆಯ ರೋಗ : "ಪಾದವಲ್ಲೀಕ' ಪರಾ. ೩. ವಾಲ್ಮೀಕಿ 
ಯಷ. [ಸಂ] 
ವಲ್ಲ (ನಾ). ೧. ಒಂದು ಬಗೆಯ ದ್ವಿದಳಧಾನ್ಮ ; ಅವರೆ : “ವಲ್ಲಃ, 
ನಿಷ್ಟಾವಕ್‌ - ಈ ೨ ಅವರೆ'' (ಹಲಾಯು. ೯೬-೪೩೦). ೨. ಗೋಧಿಯ ಒಂದು 
ಪ್ರಕಾರ. ೩. ಗುಂಜಿಗಳ ಒಂದು ಪ್ರಮಾಣ. ೪. ಧಾನ್ಮಗಳನ್ನು ಮೊರದಲ್ಲಿ 
ಹಾಕಿ ಒನೆಯುವುದು. ೫. ತಡೆಯುವಿಕೆ ; ನಿಷೇಧ. (ಸಂ.] 


ವಲ್ಲಂ "ವಲಂ' ನೋ. 
ವಲ್ಲಕಿ (ನಾ). ೧. ಒಂದು ಬಗೆಯ ತಂತೀವಾದ್ಕ : ಗಾಯಕೀಜನ 
ಗೀತಾನ್ನಿತವಲ್ಲಕೀಕ್ವಣಿತದೊಳ್‌ ಪೊಂಪುಟೌವೋಗುತಿರ್ಪುವೆರಡುಂ 


ವಿದಾಧರಶ್ರೇಣಿಗಳ್‌ (ಆದಿಪು. ೧-೭೦); ಸುರಮುನೀಶ್ಟರ . . . ಮೊರೆವ ವಲ್ಲಕಿ ಸಹಿತ 
ನಾಮಾಮೃತವ ಬೀಟ್‌ದನು (೫3ರ. ೧೯-೫೧). ೨. [ಜ್ಯೋತಿ] ಸಂಖ್ಯಾಯೋಗ 
ಗಳಲ್ಲಿ ಒಂದು ; ಏಳುಗ್ರಹಗಳೂ ಏಳುರಾಶಿಗಳಲ್ಲಿರುವ ಒಂದು 
ಯೋಗ : ಸಪ್ರಗ್ರಹಂ . . . ನಿಲೆ ಸಪ್ತಮಾಲಯದೊಳಕ್ಕುಂ ವಲ್ಲಕೀಸಂಜ್ಞಿಕಂ 
(ಜಾತಿ ೩-೫). "ವಲ್ಲಕೀಯೋಗ' ಪರಾ. (ಸಂ. ವಲ್ಲಕೀ) 
ವಲ್ಲಕೀಯೋಗ (ನಾ).|ಜ್ಕೋತಿ] ಜಾತಕನ ಜನ್ಮಕಾಲದಲ್ಲಿ ಏಳುಗ್ರಹಗಳೂ 
ಏಳುರಾಶಿಗಳಲ್ಲಿರುವುದು ; ೫ ಈ ಯೋಗದಲ್ಲಿ ಹುಟ್ಟಿದ ವ್ಯಕ್ತಿಯು 
ಸಂಗೀತಗಾರನೂ ನರ್ತಕನೂ ಆಗುತ್ತಾನೆಂಬ ನಂಬಿಕೆಯಿದೆ 
ವಲ್ಲಕೀಯೋಗಜಾತನರಂ ಗಾಯಕ ನರ್ತಕಪ್ರಿಯತಮಂ ನಿಷ್ಣಾತಂ (ಜಾತತಿ ೧೩-೧೬). 
ಸಂ.) 

ವಲ್ಲಡಿ (ಕ್ರಿ). (?) : ಉಳ್ಳಾಗಲು ನಿನ್ನ ಉಳ್ಳೆಪ್ಪನೆಂದು ಎಲ್ಲ ಬಳಗ ಬಂಧು 
ಸೊಲ್ಲುಸೊಲ್ಲಿಗೆ ಪಾಡಿ ಬೆಲ್ಲಕ್ಕೆ ನೊಣಗಳು ವಲ್ಲಡಿಯದಂತೆ ಒಳ್ಳೇತನದಲ್ಲಿ 
ಉಲ್ವಾಸರಾಗಿ ಗಲ್ಲಭೆ ಇಂದಲಿ ಚಲ್ಲವರಿದಿಪ್ಪರು (ಖಂ. ೫೧-೨). |?) 
ವಲ್ಲಭ (ನಾ). ೧. ಕಾದಲ ; ನಲ್ಲ ; ಪ್ರಿಯತಮ : ವಲ್ಲಭನ ತೋಳ ಸೋಂಕುಂ 
ಮಲ್ಲಿಗೆಯುಂ ಕುಂದದಿರ್ಕೆ ಸಂತತಂ (ಜಗವಿ. ೧೪-೬೭): ಪತಿಯ ನಿರೀಕ್ಷಿಪವು ಸಲೆ 
ಕಂಬನಿಯ ತುಂಬಿದವು ಸುಯ್ದುವು ಹಂಬಲಿಸಿದವು ಚಕ್ರವಾಕಗಳಲ್ಲಿ ವಲ್ಲಭರ 
(ತಿಮ್ಮ ಅ. ೭-೯೫). ೨. ಗಂಡ ; ಪತಿ : ಬಂದಳದೊಂದು ವಿಭ್ರಮಂ . . . ಅದೊಂದು 
ದೇಸೆ ಪೊಸತಾಗಿರೆ ವಲ್ಲಭನಲ್ಲಿಗಲ್ಕಟೌನಂ (ಜಗವಿ. ೨-೮೦); ಈಕೆ ಗಂಧರ್ವರ ರಮಣಿ 

- . ಬಲ್ಲಿದರಿವಳ ವಲ್ಲಭರು (ಕುವ್ಮಾಎ. ೨-೧೪). ೩, ಓಡೆಯ ; ಪ್ರಭು : ""ಬಲ್ಲಹಂ 
ವಲ್ಲಭ ತಾನಧಿಪತಿಗೆ ನಾಮಮಕ್ಕುಂ'' (ಕಎಕಂ. ೧೪೮); ಎನ್ನ ವಲ್ಲಭೆದ್ದನೆದ್ದನು 
ಎನ್ನ ರತುನದ ಬೊಂಬೆಯೆದ್ದನು «ಕಾಶಿ. ೨೨-೬೭). ೪. ರಾಷ್ಟ್ರಕೂಟರಾಜರ 
ಹೆಸರು. ೫. ಗೊಲ್ಲ ; ಗೋವಳ : ಗೋಪಾಲಕರೂ ದನ ಮೇಯಿಸುವವರೂ 

. ಎರುವನ್‌, ಗೌಳ, ಗೋಪಾಲ, ಕೊಂಡಿ, ಸಾಬಲಿ, ವಲ್ಲಭ (ತುಳುನಾ ೧೭೧). 
[ಸಂ.) 


ಅ 
SS ಮಾಮಾ, 


35 


4s 


೭೮೦೭ 


ವಲ್ಲಿ 
ವಲ್ಲಭಗಾಮುಂಡ (ನಾ). ಒಬ್ಬಾತನ ಹೆಸರು : ೩% ಗಾದಿಯರ 
ದಿಣ್ಣಿಗಗಾಮುಣ್ಣರುಮೆನ್ನುವರು  ವಲ್ಲಭಗಾಮುಣ್ಣರುಂ  ರುನ್ನಿವಚ್ಚರು 


ರುಣ್ಣಿಮಾರಮ್ಮನುಂ . . . ಕೊಟ್ಟದು (ಎಕ. ೧%), ೩೮-೭; 8ನೆಯ ಶತ). 
ವಲ್ಲಭ 3 ಗಾಮುಂಡ) 
ವಲ್ಲಭಜನ (ನಾ). ಪ್ರಿಯಜನ ; ಆಪ್ತೇಷ್ಟರು : ಕರುಣಿಸಿ ಬಿಡು ವಲ್ಲಭಜನ 
ನಿರೀಕ್ಷಣೋತ್ಸುಕನ೦ (ಕಾದಂಉ. ೭೩೮). |ಸಂ.) 
ವಲ್ಲಭಪಾದಿ (ನಾ). ಒಂದು ಸ್ಥಳದ ಹೆಸರು : ಕಂಗಪಾದಿ ಕೊಟ್ಟವಳ್ಳಿಪಾದಿ 
ವಲ್ಲಭಪಾದಿಯು ಮೂಖುಪಾದಿ ವಲವರ್ಮನಾ ಮೇಕೆಮ ೩ ಕೆಯ್ದನ್ನು 
(ಎಕ. ೫॥, ಮದ್ದಗಿ, ೯೬-೨:ಸು. 750). [ವಲ್ಲಭ ೪ ಆ ಪಾಡಿ) 
ವಲ್ಲಭಿಕೆ (ನಾ). ಹೆಂಡತಿ ; ಪತ್ನಿ : ತ್ರಿಷಷ್ಟಿಸಂಖ್ಮಾತ ವಲ್ಲಭಿಕಾವಿಭ್ರಮಭ್ರೂಲತಾ 
ತ್ರಿಭಾಗಭಾಜನನುಮಾಗಿ (ಆದಿವು. ೬ ೧೩ ವು. (ಸು. ವಲ್ಲಭಿಕಾ] 
ವಲ್ಲಚೆ (ನಾ). ವ ವಲ್ಲಭಿಕೆ : ವಲ್ಲಭೆಯರ್‌ ಪೊಲ್ಲದೆನೆ ಪುರಸ್ತ್ರೀಯರನ್ಮಾಯಮೆನೆ 
- ಪಾಸಜ್‌ಯೊಳ್‌ ಕೂಸನಪ್ಪಳಿಸಿ (ಜಗವಿ. ೨-೫೩ ವ); ವಲ್ಲಭೆಯೆ ಬರವೇನು 
ಮುಖದಲಿ ತಲ್ಲಣವೆ ತಲೆದೋಟುತಿದೆ ತಳುವಿಲ್ಲದುಸುರು (ಕುಟ್ಮಾವಿ. ೩-೪೦). 
(೫೦. ವಲ್ಲಭಾ। 
ವಲ್ಲಜಭೋದ್ಧಾನ (ನಾ). ರಾಜೋದ್ಮಾನ : ಜನತಾವಲ್ಲಭಂ ಎಲ್ಲಭೋದ್ಯಾನದಿಂ 
ಪೊಜಮಟ್ಟು (ಅನಂಪು ೭-೫೪ ವ). [ಸಂ.] 
ವಲ್ಲರಿ (ನಾ). ೧. ಲತೆ ; ಬಳ್ಳಿ : ವಧೂವರರಾಗವಿಷಯವಲ್ಲರಿ ಫಲಿತಮಾದುದು 
(ಜಗವ. ೨-೫೨ ವ); ವರತರುವಲ್ಲರೀಪ್ರಕರದಿಂ ಕರದಿಂ ಕರೆದಿಂಬುವೆತ್ತು (ರಾಜಶೇ ೫-೭೬). 
೨. ಗೊಂಚಲು ; ಗೊಂಡೆ : ತಲೆಯೊಳ್‌ ಸೀರೆಯನಿಕ್ಕಿ ಕೆಮ್ಮ[ನೆ)ನಿತಂ 
ಪೂಣ್ಣಿರ್ಪಮುಗ್ರಾರಿ ವಂಶಲತಾವಲ್ಲರಿಗಳ್ಲೆ ದಾವಶಿಖಿವೊಲ್‌ ಮೆಯ್ತೋಲ್‌ 
(ವಂಪಭಾ. ೩-೩೩); ನಲ್ಲನನಗಲಿ ಚೈತನ್ಮಗುಂದಿದ ಹೆಣ್ಣ ಕೊಲ್ಲದೆ ಬಿಡೆನೆಂಬ ಸ್ಮರನ 
ಬಿಲ್ಲಿನಂಗಡಿಯೆಸೆದವು ಅಶೋಕೆಯ ವಲ್ಲರಿ ಸಹಿತಿಟ್ಟುಕೊಂಡು (ಅಬ್ಬಲೂ. ೩-೭೨). 
[ಸಂ. ವಲ್ಲರೀ। 
ವಲ್ಲವ, (ನಾ). ಒಂದು ರಾಜಮನೆತನ ಮತ್ತು ಆ ಮನೆತನಕ್ಕೆ 
ಸೇರಿದವನು ; ಪಲ್ಲವ : ವೆಳ್ಗುಳಿ ಚಳುಕ್ಕಿಯರ್‌ ವಲ್ಲವರ್‌ ಕೌಶಲರ್‌ ವಜ್ಗಣರ್‌ 
(ಎಕೆ. ಗಳ 7. ಚಾಮರಾ. ೧೩೨-೪೦; 1049). [ಆ ಸಂ. ಪಲ್ಲವ] 
ವಲ್ಲವ, (ನಾ). ೧. ದನ ಕಾಯುವವನು ; ಗೊಲ್ಲ : ""ಗೋಪಾಳಓ ವಲ್ಲಮ- 
ಈ ೨ ತುಜುಕಾಅಂ'' (ಹಲಾಯು. ೯೬-೪೩೩); ಬರುತಿರ್ದರ್‌ ಮೊತ್ತದಿಂ 
ವಲ್ಲವರಳಿಕಲಲತ್ವಲ್ಲವರ್‌ ಲೀಲೆಯಿಂದಂ (ಲೀಲಾವ. ೫-೯೪). ೨. ಅಡುಗೆಯವನು ; 
ಬಾಣಸಿಗ : ""ಸೂಪಕಾರಂ ವಲ್ಲವಂ ಸೂದನೆಂದೆನಲು ಭೂಪರ್ಗಳ(ಡು?ಡಿಗೆ 
ಯವನಕ್ಕು'' (ಮಂಗಲಾ. 60-6). "ಬಲ್ಲವೈ' ಪರಾ. (ಸಂ.] 
ವಲ್ಲವ್ಮ (ನಾ). (?) : ಕಳಕಳಿಪ ದರಹಾಸಕೌಮುದಿಯ ಸೌಮುದಿಯ 
ಪೊಳೆಪೊಳೆವ ಬಿಂಬೋಷ್ಠಪಲ್ಲವದ ವಲ್ಲವದ ನಲವಿನಿಂ ನೋಳ್ಪ ಯತಿತತಿಯ 
ಸುರತತಿಯ ಸಂತತಿಗೆ ಹರಿಯ್ಕೆತರೆ (ವೆಂಕಾರಾ ೧-೮-೨೬). (1 
ವಲ್ಲವಿ (ನಾ). ದನಕಾಯುವವಳು ; ಗೊಲ್ಲಿತಿ : ಸುಲಭಗುರುವಂ ಕಂಡು 
ವಂಬಪಂದವೊಯೆನಲ್‌ ಕಳಮಾಳಿಯೆಸೆದುವಲ್ಲಲ್ಲಿ ಚೆಲ್ಲಂಗೆಯ್ಬುತುಂ ಕಾಯ್ವ 
ವಲ್ಲವಿಯರಿಂ (ಪದ್ಮರಾ. 6-೧೪); ಸರಿ ಯಾವುದೀ ವಲ್ಲವಿಯರ ಭಾಗ್ಮಕೆ 
(ಕೃಷ್ಣಗೋ. ೩-೬೪). (ಸಂ. ವಲ್ಲವೀ) 
ವಲ್ಲಹ "ಬಲ್ಲಹ,' ನೋ. 
ವಲ್ಲಾಂಡ (ನಾ). ಒಂದು ಬಗೆಯ ಸಸ್ಕ : 
(ಒಷಧಿ. ೯೨)... (7 
ವಲ್ಲಿ, ಒಲ್ಲಿ (ನಾ). ಹೊದೆಯುವ ವಸ್ತ್ರ ; ಉತ್ತರೀಯ : ನವನಿಕಾರಿಯ ವಲ್ಲಿ 
ಸೀರೆಗಳವಯವದ ರಕುತದಲಿ ತೋದವು (ಉವ್ಮಾವಿ. ಆ-೭೫); ಹರಿಕರುಣವೆ ಅಂಗಿ 
ಗುರುಕರುಣ ಮುಂಡಾಸು ಹರಿದಾಸರ ದಯವೆಂಬೊವಲ್ಲಿ(ಪುರಂದ. ೨-೧೫-೧); ಒಡ್ಡರಿಗೆಲ್ಲ 
. ೬ ೬. ಒಂದೊಂದು ವಲ್ಲಿ ಒಂದೊಂದು ಅಂಗಿ ಕೊಡಿಸಿ ಕಳಿಸಿಕೊಟ್ಟರು (ಟಿಳಭಾ. ೧೬೪). 


“ಪಂಚಕ್ರಮಃ - ವಲ್ಲಾಂಡ'' 


ವಲ್ಲಿ 
ಧ್ವ 


ಒಲ್ಲಿ : ಒಯ್ಯನೆ ಸಾರ್ದೊಲ್ಲಿಯನೆತ್ತಿಯಾಣ್ಮನ ಮಯ್ಕಾಡದೆಚ್ಚಆುಣ್ಮದವೊಲು 
ಶಯ್ಕೆಯೊಳವಳೊಂದಿದಳಾಗ ಕಾಮನ ಕಯ್ಮಸಿ ಮಜದೊಣ್‌ವೊಗುವಂತೆ 
(ಸೊಬಸೋ, ೧೮-೮೧); ಬಿಗಿದುಟ್ಟ ಕಾಸೆ ಸುತ್ತಿದ ಚಂದ್ರಗಾವಿಯ ಮಿಗೆ ರಂಗುವೆತ್ತೊಲ್ಲಿ 
ಮೆಟೌಯೆ (ನಾಗಕು. ೮-೧೩); ನಲ್ಲ ಒಲ್ಲಿಯನೊಲ್ಲ ನೆಲ್ಲಕ್ಕಿ ಬೋನೊಲ್ಲ 
(ಸರ್ವಜ್ಞ. ೧೫೧೮). [ದೇ ॥ ಮಲ. ಒಲ್ಲಿ, ಒಲ್ಲಿಯಲ್‌ ; ತುಳು. ಒಲ್ಲಿ ಒಲ್ಲೆ ; ತೆಲು. 
ಒಲ್ಲಿಯ, ಒಲ್ಲೆ) 

ವಲ್ಲಿ (ನಾ).೧. ಲತೆ ; ಬಳ್ಳಿ :ತರುಗುಲ್ಮಾಂಭ್ರಪವಲ್ಲಿಗಳ್ಲೆ ಜವೆಯೋರೊಂದೊಬ್ಬಳಂ 
ನಾಲ್ಲುಳಂ. . . ಇಕ್ಕುಗೆ ಸಾರ್ವಕಾಲಫಲಮಕ್ಕುಂ (ಲೊಕೋಷ. ೬-೬೦); ಸೃಟಿಕವೆಂದೆಂಬ 
ಕಂದದಿನೊಗೆದು ನಾಡೆ ಛಿಣಿಛಿಟಿಲೆಂಬ ಕಿಡಿಗಳೇ ಮೊಳೆಗಳಾ ಸೂರ್ಯನುತ್ಮಟದ 
ಕಿರಣಂಗಳೇ ವಲ್ಲಿಯಗ್ರದ ಭಾಸ್ಕರನೆ ಫಳಂ (ಭಾವಚಂ. ೫-೬). ೨. ಭೂಮಿ. (ಸಂ. 

ವಲ್ಲಿಪಾಟು, ವಲ್ಲಿವಾಟ (ನಾ). ಎದೆಯ ಮೇಲೆ ಬರುವಂತೆ ಎಡಭುಜದ 
ಮೇಲೆ ಹೊದೆಯುವ ವಸ್ತ್ರ ; ಉತ್ತರೀಯ : ಉಡಿಯ ಸುತ್ತಿದ ವಲ್ಲಿಪಾಟಿನ 
ಕರದಲಿ ಪಿಡಿದು ರಂಜಿವ ರನ್ನಸೆಳೆಯ ಕಡುಜಾಣ ಭರತಾಚಾರ್ಯನು ರಾಜಿಪ 
ಬೆಡಗನದೇನ ಬಣ್ಣಿಸುವೆ (60ನಎ. ಆ-೫೭). ವಲ್ಲಿವಾಟ : ಚಿನ್ನಗಂಬಿಯ 
ಪಟ್ಟೆಪಚ್ಚಡಂಗಳನೊಲಿದು ಚೆನ್ನಾಗಿ ವಲ್ಲಿವಾಟವ ಪೊದೆದು (ನವಮೋ ೧೭-೫೭). 

(ದೇ. ॥ ತಮಿ. ವಲ್ಲವಾಟ್ಟು, ವಲ್ಲವಟ್ಟು ; ತೆಲು. ವಲ್ಲೆವಾಟು, ವಲೆವಾಟು] 

ವಲ್ಲಿಮಾಟ(ನಾ). ಬಳ್ಳಿಗಳನ್ನು ಹಬ್ಬಿಸಿದ ಮನೆ ; ಬಳ್ಳಿಮಾಡ ; ಲತಾಗೃಹ : 
ವಲ್ಲಿಮಾಟ - ಬಳ್ಳಿಮಾಡ (ಶಮದ. ೨೯೨ ಪ್ರಯೋ). [ವಲ್ಲಿ 1 ಮಾಟ) 

ವಲ್ಲಿಯ "ವಲಿಯ' ನೋ. 

ವಲ್ಲಿವಾಟ "ವಲ್ಲಿಪಾಟು' ನೋ. 

ವಲ್ಲಿವೇಷ್ಟ (ನಾ). [ಕಾಮಶಾ] ಆಲಿಂಗನದ ಒಂದು ಪ್ರಭೇದ : ತಿಲತಂಡುಲಿತ 
ಪಾಲು ಜಲ ವಲ್ಲಿವೇಷ್ಟಾದಿ ಲಲಿತಾಲಿಂಗನ ಭ್ರಾಂತಾಂತ್ಟರಿತ ಚಲಜಿಹ್ವಾಪಾನವೆಂಬ 
ಲಘುಚುಂಬನಮಲೆವೊಲೆವ ಹುಡುಕುವ ತುಡುಕುವ (ಭೈಂಸೂ. 1, ೨೯೬). [೦.1 

ವಲ್ಲೀವನ (ನಾ). ಬಳ್ಳಿಗಳಿಂದ ಕೂಡಿದ ಉದ್ಯಾನ ; ಲತಾವನ 
ದೇವೀವಿಳಾಸಮಂ ನಿಜವಿಳಾಸದಿಂ ನಗುವವಲ್ಲಿ ವಲ್ಲೀವನಂ (ಆದಿಪು. ೧೦-೨೬); 
ಪುಷ್ಪಾಮೋದದಿಂದಾದುದಬ್ಕಮೆ ಭೃಂಗಕ್ಕೆನೆ ತಾಂಗದಾರ ಬಗೆಯಂ ತತ್ಸುಲ್ಲ 
ವಲ್ಲೀವನಂ (ಮಲ್ಲಿಪು ೧೪-೧೪೨). ([ಸಂ.] 

ವಲ್ಲೂರ (ನಾ). ೧. ಒಣಗಿಸಿದ ಮಾಂಸ : ""ಹವಣಟ್‌ದು ಮಾಂಸಮಂ ತುಂಡು 
ಗೆಯ್ದುಪ್ಪೂಡಿದವಜಲ್ಲಿ ವಲ್ಲೂರಮೆನಿಸಿಕ್ಕು'' (ಮಂಗರಾ. ೬೫-೫). ೨. ಪೊದೆ. 
೩. ಉಸುಬಿನ ಬಯಲು ; ಮರಳುಗಾಡು. ೪. ಬಿತ್ತದೆ ಹಾಳಾದ ಜಮಾನು ; 
ಪಾಳುಭೂಮಿ. ಸಂ.) 

ವಶ (ನಾ). ಕೊಬ್ಬು ; ನೆಣ : ಕೂಡೆ ವಿರೋಧಿಯಂ ತಟ್‌ದು ತದ್ವಶ 
[ಪಾಠಾಂ. ದ್ರಸ)]ಮಾಂಸದೆ ಭೂತಭೋಜನಂ ಮಾಡದೆ . . . ಸಂಧಿಮಾಡುವನೆ 
ಪಾಂಡವರೊಳ್‌ ಫಣಿರಾಜಕೇತನಂ (ಗದಾಯು. ೫-೪೯). "ಬಸೈೆ' ಪರಾ. (ಸಂ. ವಶಾ। 

ವಶ್ಯ (ಗು).೧. ಅಧೀನವಾದ ; ಹತೋಟಿಗೆ ಒಳಪಟ್ಟ. ೨. ನಿಗ್ರಹಗೊಳಿಸಿದ ; 
ಅಂಕೆಗೆ ಒಳಪಡಿಸಿದ. ೩. ಆಕರ್ಷಣೆಗೆ ಸಿಲುಕಿದ ; ಮರುಳಾದ. (ನಾ). 
೪. ಆಸೆ ; ಇಚ್ಛೆ ; ಬಯಕೆ. ೫. ಅಧೀನ ; ಅಂಕೆ ; ಹತೋಟಿ : ಆ ಗಜಂ 
ವಶಕ್ಕೆ ಕಂಭಕ್ಕೊಳಗಾಗಿ ಕಟ್ಟುವಟ್ಟು ತನ್ನ೦ ನೆನೆಯಲೊಡಂ (ಪಂಚತಂ. ಅ. ೨೧೮-೧೫); 
ನೀ ಹುಟ್ಟಿಸಿದಲ್ಲಿ ಹುಟ್ಟಿದೆ ನೀ ಕೊಂದಲ್ಲಿ ಸಾಯದೆ ಎನ್ನ ವಶವೇ ಆಯ್ಕಾ 
ನೀವಿರಿಸಿದಲ್ಲಿರದೆ ಎನ್ನ ವಶವೇ ಅಯ್ಕಾ (ಒಸವ. ೫೭). ೬. ಒಡೆತನ ; ಅಧಿಕಾರ. 
೭. ಹುಟ್ಟು ; ಜನ್ಮ. ೮. ವೇಶ್ಮಾಗೃಹ. ೯. [ತತ್ತ್ವಶಾ] ಮನಸ್ಸಿನ ಹದಿನಾರು 
ವಿಕಾರಗಳಲ್ಲಿ ಒಂದು : ಐತರೇಯೋಪನಿಷತ್ತಿನಲ್ಲಿ ಸಂಜ್ಞಾನ ( ಚೇತನಭಾವ), 
ಅಜ್ಞಾನ (ಈಶ್ವರಭಾವ) . . . ಕಾಮ, ವಶ ಈ ಹದಿನಾರು ಮನಸ್ಸಿನ ವಿಕಾರ 
ಗಳೆಂದಿರುವವು (ಅಮೃತ. ೬-೨೬ ಟೀಕು). 

ವಶಂಮಾಡು, ವಶಮಾಡು ೧. ಸ್ವಾಧೀನಕ್ಕೆ ತಂದುಕೊಳ್ಳು ; 

ಆಧೀನಗೊಳಿಸು : ವಿವಿಧಾಲಂಕಾರದಿಂ ರಂಜಿಸ ತಮಗೆ ವಶಂಮಾಡಿ ಶಬ್ದಂಗಳಂ 


೭೮೦೮ 


25 


45 


ವಶೀಕರಣ 


ತಮ್ಮ ವಚಸ್ಸಂಪತ್ತಿ ಕರ್ಣಾಮೃತಮೆನೆ ರಸಭಾವಂಗಳಂ ತೋಜ್‌ (ಮಲ್ಲಿಪು. ೧-೨೬); 
ಮೃತ್ಮು . . . ಮೂರ್ತಿತ್ರಯಂಗಳ ತನಗೆ ನೆಟ್‌ ವಶಮಾಡಿಕೊಂಡಿಹಳು 
(ಕುವ್ಮಾದ್ರೋ, ೭-೩೫). ೨. ಸೆಳೆ ; ಆಕರ್ಷಿಸು ; ಮರುಳುಗೊಳಿಸು : ಎಲೆ 
ನೃಪಕುಲತಿಲಕ ಶ್ಮಾಮೆ ಸುಲೋಚನೆಯಂ ನಿನ್ನೀ ಚೆಲ್ಟಿಂ ವಶಮಾಡುವೊಡೆ ಈ 
ಮಣಿಮುದ್ರಿಕೆ ನಿನಗಾಯ್ತು (ಜಯಕಾ. ೪-೭). ವಶವಾಗು - ಅಂಕೆಗೆ ಒಳಪಡು ; 
ಅಧೀನವಾಗು : ಮತ್ತನರಿಗೆ ತೊತ್ತಾಗಿ . . . ಕಾಲಂಗೆ ವಶವಾಗಿ ಮಾಡುವ ಭಕ್ತಿಗೆ 
ನಾಚರು ನೋಡಾ (ಆದವ. ೧೧-೧೯). ಸಂ.) 

ವಶತಪ್ಪು (ಕ್ರಿ). ಸ್ವಾಧೀನತೆಯನ್ನು ಕಳೆದುಕೊಳ್ಳು ; ಎಚ್ಚರವಿಲ್ಲದಾಗು : 
ಎಲ್ಲವೂ ವ್ಮರ್ಥವಾಗಲು ಶಕ್ತಿಗುಂದಿ ವಶತಪ್ಪಿ ಬಿದ್ದಳು (ಇಡ್ಡಿಉ. ೫). [ವಶ್ಯ *- ತಪ್ಪು) 

ವಶತ್ವ (ನಾ). ಸ್ಟಾಧೀನಪಡಿಸಿಕೊಳ್ಳುವಿಕೆ ; ವಶದಲ್ಲಿಟ್ಟುಕೊಳ್ಳುವಿಕೆ : ಆ 
ಪರಬ್ರಹ್ಮನಲಿ ತ್ರಿಜಗದ್ದಾಪಕತ್ವ . .. ವಶತ್ವ ಈಶತ್ವಾದಿ ಗುಣಗಳಿಗೆ ಲೋಪವಿಲ್ಲ 
(ಹಸಾರ. ೧೬-೨೩). ([ಸ೦.] 

ವಶಪಡಿಸು. (ಕ್ರಿ). ಆಕರ್ಷಿಸು ; ಮರುಳುಗೊಳಿಸು : ಕಾಮಸೂತ್ರಗಳನ್ನು 
ರಚಿಸಿರುವ ವಾತ್ಸ್ಮಾಯನನು ಪರಸ್ತ್ರೀಯರನ್ನು ವಶಪಡಿಸಿಕೊಳ್ಳಲು ಅನೇಕ ಬಗೆಯಾದ 
ಉಪಾಯಗಳನ್ನು ಹೇಳಿದ್ದಾನೆ (ಭಾರದ. ೪೯). (ವಶಪಡು + - ಇಸ್ಕು) 

ವಶಪಡು (ಕ್ರಿ). ಅಧೀನಗೊಳ್ಳು ;ವಶವಾಗು : ಕಟ್ಟುನಿಟ್ಟಾದ ನಿಯಮಸಂಯಮಗಳು 
ಮನಸ್ಸನ್ನು ವಶಪಡುವಂತೆ ಮಾಡಿದ್ದವು (ರೂಢಿ). (ವಶ್ಮ 4 ಪಡು] 

ವಶವರ್ತಿ (ನಾ). ೧. ಹಿಡಿತಕ್ಕೆ ಒಳಪಟ್ಟುದು ; ಸ್ವಾಧೀನ : ಲೋಕತ್ರಯಂ ತನಗೆ 
ವಶವರ್ತಿಯಾದುದಿನ್ನೇಕೆ ಧಾವತಿಯೆಂದು ಸುಖದಿಂದೆ ಪವಡಿಸಿದನೋ ಕಬ್ಬುವಿಲ್ಲಂ 
(ಜೈಮಿಛಾ. ೩೦-೨೦); ಹಸಿವು ಕೊಂದಾ ಯೋಗಿ ವಸುಧೆಗೀಶ್ವರನಕ್ಕು ಪಶುಪತಿಯಕ್ಕು 
ಕೈಲಾಸವಾತಂಗೆ ವಶವರ್ಶಿಯಕ್ಕು (ಸರ್ವಜ್ಞ. ೪೯೦). ೨. ಅಂಕೆಗೆ ಒಳಪಟ್ಟವನು ; 
ಅಧೀನ : ವಶವರ್ತಿ ಮಾಯ್ಕುಮಂಗಬವಿಶಿಖದಿನೀಕ್ಷಿಸಿದ ವಿಟರನವಯವದೊಳ್‌ 
೬. ಸಮುದಾಯಶೋಭೆಗಳ್‌ ರುಕ್ಮಿಣಿಯಾ (ಜಗವ. ೧೦-೧೮). [ಸಂ. ವಶವರ್ತಿನ್‌] 

ವಶ್ಮಿ "ಬಸೆ' ನೋ. 

ವಶ್ಮಿ (ನಾ). ೧. ಅಧೀನನಾದವನು : ವೇಳೆಯುಮಾದುದು ವಶಿಯಹನಿನಿಯನು 
ಆದರು ಒಡವೆಯನಿಡಳು(ಗಾಢಾಸ. ೧೦-೩೯). ೨. ಇಂದ್ರಿಯವನ್ನು ನಿಗ್ರಹಿಸಿದವನು ; 
ಯತಿ : ಧನವ ಕೊಟ್ಟಡೆ ದಾನಿಯಾದ ತನುವ ಕೊಟ್ಟಡೆ ವೀರನಾದ ಮನವ ಕೊಟ್ಟಡೆ 
ವಶಿಯಾದ (ಚನ್ನವ. ಕ. ೫೩೦-೧೧೪೦). (೫. ವಶಿನ್‌) 

ವಶ್ಮಿ (ನಾ). ನೇಗಿಲ ಗುಳವನ್ನು ಭದ್ರವಾಗಿ ಹಿಡಿಯುವ ಒಂದು ಸಾಧನ ; 
ಜಿಗುಳೆ : ""ವಶಿ!ಪಾರಾ. ಸಿ)ಯೆನಲು ಜಿಗುಟೆದೋಳಂ ಕೂಂಟೆ ಹರಿಕೆ 
ಕೋಟಿಶಮಕ್ಕುಂ'' (ಮಂಗರಾ. ೧೦೯೯-೧). [?) ` 

ವಶಿಕ (ಗು). ಬರಿದಾದ ; ಖಾಲಿಯಾದ. [10.1 

ವಶಿತ್ವ (ನಾ). ೧. ಅಂಕೆ ; ಹತೋಟಿ. ೨. ನಿಗ್ರಹ ; ದಮನ : ಪ್ರಕಟಿತದ 
ಪರಿವಿಡಿಯ ಕುಣಿಕೆಗಳಲಿ ವಶಿತ್ವದಲಿ ವೆಂಟಣಿಸಿ ರೇಚಕ ಪೂರಕದ ರಿಂಗಣವನಟ್‌ವುದು 
ಯೋಗಸಿದ್ಧಿಗೆ ಲಕ್ಷಣವನು (ಕವ್ಮಾಉ. ೪-೯). ೩. [ಯೋಗ] ಅಷ್ಟಸಿದ್ಧಿಗಳಲ್ಲಿ 
ಒಂದು ; ತನ್ನ ಇಚ್ಛೆಯಂತೆ ಇತರರನ್ನೂ ಇತರ ವಸ್ತುಗಳನ್ನೂ 
ಅಧೀನಗೊಳಿಸುವ ಅತಿಮಾನುಷ ಶಕ್ತಿ : ದಿಕ್ಬಾಲಲೊಡಗೂಡಿದ ಜಗಮಂ 
ತನ್ನಧೀನಮಾಗಿ ನಡಸುವ ತನವೇ ವಶಿತ್ವಮೆಂದು ನಿಶ್ಚಿತಮಕ್ಕುಂ (ವಿವೇಕ. ೨೯೦). [ಸಂ.] 

ವಶಿಷ್ಠ (ನಾ).೧. ಸಪ್ರಯಷಿಗಳಲ್ಲಿ ಒಬ್ಬ ; ಸ್ವಾಯಂಭುವ ಮನ್ವಂತರದಲ್ಲಿ 
ಬ್ರಹ್ಮನ ಮಾನಸಪುತ್ರನೂ ಸೂರ್ಯವಂಶದ ಚಕ್ರವರ್ತಿಗಳ ಪುರೋಹಿತನೂ 
ಆಗಿದ್ದ ಪ್ರಸಿದ್ಧನಾದ ಯಷಿ. ೨. [ಜೋತಿ] ಸಪ್ತರ್ಷಿಮಂಡಲದ 
ಏಳುನಕ್ಷತ್ರಗಳಲ್ಲಿ ಒಂದು : ಸಪ್ತರ್ಷಿಮಂಡಲ -- ಕೆಳಭಾಗದಲ್ಲಿ ಬಲಗಡೆಯಿಂದ 
ಎರಡನೆಯ ನಕ್ಷತ್ರವೇ ವಶಿಷ್ಠ (ಆಕಾಶ. ೬6). “ವಸಿಷ್ಠ' ಪರಾ. (ಸಂ.] 

ವಶೀಕರಣ (ನಾ). ೧. (ಮಂತ್ರ , ತಂತ್ರಗಳಿಂದ ಮೋಡಿ ಮಾಡಿ ಇತರರನ್ನು) 
ಆಧೀನಮಾಡಿಕೊಳ್ಳುವಿಕೆ ; ವಶಪಡಿಸಿಕೊಳ್ಳುವಿಕೆ : ಮಾರಣ ವಶೀಕರಣ 
ದ್ವೇಷಣಾದಿಗಳ್ಗೆ ಪೆಅವುಮಾ ದೊರೆಯವರ್ಕೆ ಪಿರಿದುಮಾಗಮಂಗಳೆ ಪ್ರಮಾಣಂಗಳ್‌ 


ವಶೀಕರಣಸಾಯಕ 


(ಕಾದಂಉ. ೬೪೬); ಮಂತ್ರಸಿದ್ದಿಯೊ ಮೇಣು ಶಾಬರಯಂತ್ರರಕ್ಷೆಯೊ ಮೇಣ್‌ 
ವರೌಷಧತಂತ್ರತಿಲಕವೊ ರಮಣರಿವರೈವರ ವಶೀಕರಣ (ಕುವ್ಮಾಅ. ೧೫-೨೨). 
೨. (ಮಂತ್ರ, ತಂತ್ರಗಳಿಂದ ಇತರರನ್ನು) ವಶಪಡಿಸಿಕೊಳ್ಳುವ ವಿದ್ಯೆ : 
ಇನ್ನೊಬ್ಬರಿಗೆ ಕೆಟ್ಟದು ಮಾಡುವುದಕ್ಕೆ, ಶತ್ರುಗಳ ಮೇಲೆ ಜಯ ಗಳಿಸುವುದಕ್ಕೆ 
ಅಭಿಚಾರಿಕಕರ್ಮಗಳೂ ಉಂಟು - ಮಾರಣ, ವಶೀಕರಣ, ಮೋಹನ, ಸ್ತಂಭನ 
ಉಚ್ಚಾಟನ ಇತ್ಮಾದಿ (ಭಾರದ. ೨೮). [ಸಂ.] 

ವಶೀಕರಣಸಾಯಕ (ನಾ). (ಶತ್ರುಗಳನ್ನು) ವಶಗೊಳಿಸುವ ಅಸ್ತ್ರ : 
ವಶೀಕರಣಸಾಯಕದಿಂ ಭುವನತ್ರಯಂಗಳಂ ಸೋಲಿಪರಾರೊ ನೀಂ ಪುಗೆ ಯಮಾನನಮಂ 
ರತಿಜೀವಿತೇಶ್ಸರಾ (ಮಲ್ಲಿಪು. ೧೪-೪೮). [ಸಂ.] 

ವಶೀಕರಣೌಷಧ (ನಾ). ವಶಪಡಿಸಿಕೊಳ್ಳುವ ಔಷಧ ,-ಮದ್ದು : 
ಮನಸಿಜನಂಗನಾಜನ ವಶೀಕರಣೌಷಧಮಂಗಜನ್ಮನಂಬಿನ ಮದಶಕ್ತಿ ಮನ್ಮಥನ 
ಮೋಹನಯಂತ್ರಮಿದಪ್ಪುದು (ಅದಿಪು ೪-೪೧). [ಸ] 

ವಶೀಕರಿಸು (ಕ್ರಿ). ವಶಪಡಿಸಿಕೊಳ್ಳು ; ಅಧೀನಗೊಳಿಸು : ಈ ಮೂವರತಿಬಳರು 
ಘೋರತರಸುತಪಃಪ್ರಭಾವಿಸ್ತಾರಿಗಳಸಂಖ್ಮಾತಯುಗದಲಿ ವಾರಿಜೋದ್ಭವನನು 
ವಶೀಕರಿಸಿದರು ಭಕುತಿಯಲಿ (ಜಬವ್ಮಾಕ. ೬-೨); ಆವರೆಗೆ ಹೇಗಾದರೂ ಚಂಚಲಿಸುತ್ತಿರುವ 
ಮನಸ್ಸನ್ನು ವಶೀಕರಿಸು (ಗುರುಣೆ. 60). [ವಶೀಕರಣ 4 - ಇಸ್ಮು] 

ವಶೀಕಾರ (ನಾ). ಎ ವಶೀಕರಣ. (ಸಂ. 

ವಶೀಕಾರಿಣಿ (ನಾ). ವಶೀಕರಣಶಕ್ತಿಯುಳ್ಳ ಒಂದು ಬಗೆಯ ವಿದೆ : 
ಅಮಿತತೇಜನುಂ . . . ಉತ್ಪಾದಿನೀ ಮಶೀಕಾರಿಣಿ!ಪಾಠಾ. ಕರಣಿ] ಅವೇಶಿನಿ . . . 
ಅಭೋಗಿನಿಯೆಂಬಿವು ಮೊದಲಾಗೆ ಕುಲವಿದೆ ಜಾತಿವಿದ್ಧೆ ಸಾಧಿತವಿಣ್ಮೆಗಳೊಳ್‌ 
ಸಂಪನ್ನನಾಗಿರ್ದು (ಚಾವೂಪು. ೧೯೫). [ಸಂ. ವಶೀಕಾರಿಣೀ] 

ವಶೀಕೃತ (ಗು). ೧. ವಶಪಡಿಸಿಕೊಂಡ ; ಸ್ವಾಧೀನಕ್ಕೊಳಪದಿಸಿದ : 
ವಶೀಕೃತವಧೂವರ್ಗನುಂ . . . ಆಗಿ . . . ಪಲಕಾಲಮರಸುಗೆಯುತುಮಿರೆ 
(ಚಂದ್ರಪು. ೪-೨೮ ವ) ; ನುತವಶೀಕೃತಭರ್ಗ ನಿತ್ಕಾಶ್ರಿತ ಮಹೇಶ್ವರಭಕ್ತವರ್ಗ 
ಸುಹಿತಘನಪ್ರತಿವೀರಮಾರ್ಗ ಬಹಿಷ್ಟತ ಸ್ವರ್ಗ (ಬಸಪು. ೩೬-೬೮). (ನಾ). 
೨. ಸ್ವಾಧೀನ ; ವಶ : ನಿತಂಬಿನಿ ನಾನಾಪ್ರಕಾರದ ತತ್ತುಪಣಂಗಳಿಂ ಜೊತ್ತಿಸಿ 
ವಶೀಕೃತಂ ಮಾಡೀ(ಸುಕುಮಾ. ೭-೧೩ ವು. ೩. ವಶವಾದ ವ್ಯಕ್ತಿ ; ಅಧೀನನಾದವನು : 
ವಿಸ್ಮಯೋದಿತ ವಶೀಕೃತನಾದನುದಾರಮನ್ಮಥಂ (ಕಾವ್ಮಸಾ. ೫೬೫). (ಸಂ.] 

ವಶೀಲಾ "ವಸೀಲು' ನೋ. 

ವಶೀಲಿ "ವಸೀಲು' ನೋ. 

ವಶೀಲೆ "ವಸೀಲು' ನೋ. 

ಮೆ (ನಾ). ೧. ಗೊಡ್ಡುಹೆಂಗಸು ; ಬಂಜೆ. ೨. ಬಂಜೆಯಾದ ಹಸು; 
ಗೊಡ್ಡಾಕಳು : ""ವಶೆಯೆನೆ ಬಂಜೆಯಕ್ಕು'' (ಮಂಗರಾ. ೪-೪). ೩. ಹೆಂಗಸು ;ಸ್ತ್ರೀ, 
೪. ಹೆಂಡತಿ ; ಪತ್ನಿ. ೫. ಆಕಳು ; ಹಸು. ೬. ಹೆಣ್ಣಾನೆ : ಮುನಿಯಂತೆ 
ಕರಿಯಂತೆ ಶಶಿಯಂತೆ ಭಟನಂತೆ ವನಕುಸುಮದಂತೆಯಾಶಾನ್ಮವೈಭವದಂತೆ 
ಘನತರವ್ರತವಶಾರೋಹಿಣೀಧೇನು ಸಂಸುರಭಿವೃಷಯುಕ್ತಮಾಗಿ . . . ವ್ರಜಮೆಸೆದುದು 
(ಟೆಬಪು. ೧೧-೧೮). ೫,೬ : ಮದಮಾತಂಗದ ವೋಲ್‌ ವಶಾವಿಳಸಿತಂ . 
ಶ್ರೀಮದ್ದಯಾಮೂಲಧರ್ಮದ ವೊಲ್‌ ವಿಶ್ರುತಸುವ್ರತಾಚರಿತಮೇಂ ಚೆಲ್ಟಾಯ್ತೊ 


ಗವ್ಮಾಶ್ರಯಂ (ಲೀರಾಮ ೫-೧೦೩). ೭. ಮಗಳು. ಆ. ಗಂಡನ ತಂಗಿ. ೯. ಸೂಳೆ ; 
ವೇಶ್ಯೆ. (ಸಂ. ವಶಾ] 

ವಶ್ಯ (ಗು). ೧. ಆಧೀನಗೊಳಿಸಬಹುದಾದ ; ಅಂಕೆಗೆ ಒಳಪಡಿಸಬಹುದಾದ. 
೨. ಪಳಗಿಸಿದ ; ಹತೋಟಿಗೆ ತಂದ. ೩. ವಿನಯದಿಂದ ಕೂಡಿದ ; 
ನಮ್ರವಾದ. (ನಾ). ೪. ವಶಮಾಡಿಕೊಳ್ಳುವಿಕೆ ; ಅಧೀನಗೊಳಿಸುವಿಕೆ : 
ವಶ್ಶವ ' ಬಲ್ಗೆವೆಂದೆಂಜರಯ್ಮಾ ಬುದ್ಧಿಯನಆಯದ ಮನುಜರು ಕೇಳಿರಯ್ಕಾ 
(ಬಸವ. ೭೮). ೫. ವಶಪಡಿಸಿಕೊಳ್ಳುವ ವಸ್ತು ಮುಂತಾದುವು : 


ವಶ್ಮವಾವುದೆಂದಟ್‌ಯದೆ ಮರುಳುಗೊಂಬಿರೆಲೆ ಗಾವಿಲಮನುಜರಿರಾ (ಬಸವ. ೭೮). 


೭೮೦೯ 


35 


45 


ವಶ್ಯವಾಣಿ (ನಾ). 


ವಷಟ್ಕೃತಿ 


೬. ವಶೀಕರಣ ಶಕ್ತಿಯುಳ್ಳ ವಿದೆ : ಯಂತ್ರ ಮಂತ್ರ ತಂತ್ರ ಸಿದ್ದಿ ವಾದ ವಶ್ಮವ 
ಸಾಧಿಸುವ ಅಣ್ಣಗಳ ಕಣ್ಮನಕ್ಕೆ ಗಾಢಕತ್ತಲೆಗವಿಸಿ ಹೊಜಗಾದನು ನೋಡಾ ಪರಶಿವನು 
(ಅಖಂಡೇ. ೬೩-೨೦); ಆರಸುಮಕ್ಕಳು . . . ಪರಿಪರಿಯ ವಶ್ಮಗಳ ತಂತ್ರವ ಮೆರೆವ ತಿಲಕವು 
ಯಂತ್ರಮಂತ್ರವ ಜಪಿಸುತಿಹರಲ್ಲಿ, (ನಾಗಷ ೩-೧೮). ೭. ಅಧೀನಕ್ಕೊಳಗಾದ 
ವ್ಯಕ್ತಿ ; ವಿಧೇಯಕವಾದ ವ್ಯಕ್ತಿ : ಗಂಡನ ಮೇಲೆ ಕೋಪ ಬಂದರೂ ಅದಕ್ಕೆ 
ಅವಕಾಶ ಕೊಡಲಾರದ ವಶ್ಮಳಾದ ಹೆಂಡತಿಯಂತೆ (ಮಹಾಣ. ೨೮). [ಸಂ.] 


ವಶ್ಯಶಿಲಕ (ನಾ). ಇತರರನ್ನು ತನ್ನೆಡೆಗೆ ಸೆಳೆಯುವ ಶಕ್ತಿಯುಳ್ಳ ತಿಲಕ : 


ತಿಗುರ ಗೆಲುವುದು ವಶ್ಶತಿಲಕಾದಿಗಳನಿಡುವುದು ಮೋಹನದ ಮದ್ದುಗಳ ಮಾಯೆಯ 
ಬೀಸುವುದು (ಕುವ್ಮಾಆ. ೧೩-೨). [ಸಂ.] 


ವಶ್ಯದೀಪ (ನಾ). ವಶೀಕರಣ ಶಕ್ತಿಯುಳ್ಳ ದೀಪದ ಕುಡಿ : ಸಂಪೂರ್ಗವಾಗಿರುವ 


ಈ ನಿನ್ನ ದೇಹದ ಐಶ್ವರ್ಕವೆಂಬ ನಿಧಿಗೆ ವಶ್ಶದೀಪವನ್ನೆರಗಿಸಿಕೊಳ್ಳುವ ಆನ್ತರಿಕ 
ಮಹಿಮೆಯನ್ನು ಬಲ್ಲವನಿಂದ - ಅನುಭವಗೊಂಡು ಒದವಿಸಿಕೊಳ್ಳಲೊಲ್ಲದೆ ನನ್ನನ್ನು 
ಹೀಗೆ ಹಾಳುಮಾಡುತ್ತಿರುವೆ ನೀನು (ಮಂತ್ರಶ. ೫೯-೯). [ಸಂ.] 


ವಶ್ಶಮೂಳಿಕೆ (ನಾ). ವಶೀಕರಣ ಶಕ್ತಿಯುಳ್ಳ ಮೂಲಿಕೆ ,-ಬೇರು : 


ಚಿತ್ತೋದ್ಭವವಶ್ಮಮೂಳಿಕೆ ಜಿನೇಶೇಂದೂದಯಾದ್ರೀಂದ್ರಚೂಳಿಕೆಯೆಂಬೆಂ ಪೊಗಲಲ್ಲೆ 
ಮತ್ತಟ್‌ಯೆ ನಾನಾ ಲಕ್ಷ್ಮಣಾದೇವಿಯಂ (ಚಂದ್ರಪು ೧೧-೧೧೧). [ಸಂ. ವಶ್ಶಮೂಲಿಕಾ) 
೧. ವಾಗ್ದೇವಿಯನ್ನು ವಶಪಡಿಸಿಕೊಂಡವನು : 
ಅವನೀಶ್ವರಚೆಕ್ರವರ್ತಿ ಹರ್ಷನರೇಂದ್ರಪ್ರವರಂ ಕುಡೆ ಪಡೆದಂ ವಶ್ಮವಾಣಿ 
ಕವಿಚಕ್ರವರ್ತಿವೆಸರಂ ಬಾಣಂ (ಪಂಟತ. ಅ. ೩-೧೬). ೨. ತನ್ನ ಮಾತಿನಿಂದ 
ಇತರರನ್ನು ವಶಪಡಿಸಿಕೊಳ್ಳುವವನು. (ಸಂ. ವಶ್ಶವಾಣೀ] 


ವತ್ಯಸುಪ್ತಿ (ನಾ). (ಮನೋರೋಗದಿಂದ ಬಳಲುತ್ತಿರುವ ರೋಗಿಗೆ) 


ಬಾಹ್ಕಪ್ರಚೋದನೆಯನ್ನುಂಟುಮಾಡಿ, ಕೃತಕವಾಗಿ ಬರಿಸುವ 
ಗಾಢನಿದ್ರೆಯಂಥ ಸ್ಥಿತಿ ; ಹಿಪ್ನೋಟಿಸಂ : ಬಾಹ್ಮಪ್ರಚೋದನೆಗೆ ಮಾತ್ರ 
ಗಮನಕೊಡುವ ಗಾಢನಿದ್ರೆಯಂಥ ಸ್ಥಿತಿ(ಯನ್ನು ಕೃತಕವಾಗಿ ಬರಿಸುವುದು); 
ವಶ್ಮಸುಪ್ತಿ (ಯನ್ನುಂಟುಮಾಡುವುದು) (ಕಾಣ. ಇನಿ). [ಸಂ.] 


ವಶ್ಯಾಂಜನ (ನಾ). ಮಂತ್ರಸಿದ್ಧರ ವಶೀಕರಣಶಕ್ತಿಯನ್ನು ಹೊಂದಿರುವ 


ಲೇಪನ, ಅಂಜನ, ಮುಲಾಮು ಮುಂತಾದುವು : ವನಿತಾವಶ್ಶಾಂಜನಕ್ಕೇಳಿದಿಕೆ 
ಯನಬಲೋನ್ಮಾದಚೂರ್ಣಕ್ಕಸಶ್ಕೀರ್ತನಮಂ . . . ಉತ್ಪಾದಿಸುವುದು ನೃಪರೂಪಂ 
ಜನಾಶ್ಚರ್ಯರೂಪಂ(ವಲ್ಲಿಪು ೩-೩೧); ಚಿತ್ತಜೋದ್ಭವ ವಶ್ಮಾಂಜನಮಂಜರೀನಿಕರಮೋ 
(ಚಂದ್ರಪು ೫-೫೬). [ಸಂ.] 


ವಶ್ಯಾಕ್ಷರ (ನಾ). ವಶಪಡಿಸಿಕೊಳ್ಳುವ ಶಕ್ತಿಯುಳ್ಳ ಮಾತು ,-ನುಡಿ : 


ಇಂಪುವೆತ್ತ ನುಡಿಯಂ ವಶ್ಶಾಕ್ನರಂ ಸುಯ್ಕೊಳುಣ್ಮಿದ ಕಂಪಂ ಮೃಗನಾಭಿ 
ಸೋಂಕಿನೊದವಂ ಮಂದಾನಿಳಂ ಕೊಟ್ಟವಮೊಲ್ಪದೆದೋರೊರ್ವರೊಳೊರ್ವರಂದು 
ಪಡೆದರ್‌ ಪಂಚೇಂದ್ರಿಯಪ್ರೀತಿಯಂ (ಮಲ್ಲಿಫು. ೩-೯೦). [ಸಂ.] 


ವಷಟ್ಕಾರ (ನಾ). ೧. ಯಜ್ಞದಲ್ಲಿ ದೇವತೆಗಳನ್ನು ಉದ್ದೇಶಿಸಿ ಹವಿಸ್ಸನ್ನು 


ಅರ್ಪಿಸುವಾಗ ಹೇಳುವ ಮಂತ್ರಾಕ್ಸರ : ಚಾರುತರಯಜ್ಞವಿದ್ಕಾಪಾರಗರ 

ರವಂಗಳಿಂ ಸೃಧಾಕಾರ ವಷಟ್ಕಾರ ಸ್ವಾಹಾಕಾರೋಂಕಾರಧ್ವನಿ ನೆಗಟೆ 

ನೆಗಟ್ಹುದಾಹುತಿಧೂಮಂ (ಪಂಪಭಾ. ೬-೩೪). ೨. (ಆಲಂ) ಬಯ್ಗುಳು ; 

ಛೀಮಾರಿ :ಸ್ವಾಮಿ, ನಿನಗೆ ವಷಟ್ಕಾರ ಬೇಕಾಗಿದೆ ಅಂತ ಕಾಣುತ್ತೆ (ಸ್ಥಾಮಿಸ್ನೇ. ೧೫೬). 
[ಸಂ.] 


ವಷಟ್ಕೃತ (ನಾ). ದೇವತೆಗಳಿಗಾಗಿ ವಷಟ್ಕಾರವೆಂಬ ಮಂತ್ರೋಚ್ಚಾರಣೆ 


ಯೊಂದಿಗೆ ಅಗ್ನಿಗೆ ಅರ್ಪಿಸುವ ಹವಿಸ್ಸು ,-ಆಹುತಿ : "ಹುತಂ, 


ವಷಟ್ಕೃತಂ - ಈ ೨ ಬೇಳ್ಳ ಹವಿ'' (ಹಲಾಯು. ೬೯-೨೬೩). [ಸಂ.] 


ವಷಟ್ಕೃತಿ (ನಾ). ೨ ವಷಟ್ಕಾರ ೧: ವ್ಯಾಹೃತಿಯ ಶಿಕ್ಲಾಕ್ಷತದ ವಿಮಳಾಹುತಿ 


ಸ್ವಾಹಾವಷಟ್ಮಿ ತಿ ಸೋಹಿ ತಂದುದು ಸುರರ ಸುಹವಿರ್ಭಾಗಭೋಗಿಗಳ 


(ಕುವ್ಮಾಸ. ೭-೩೩). [ಸಂ.1 


ವಷ್ಯಯಿಣಿ 


ವಷ್ಕಯಿಣಿ (ನಾ). ಬಹುಕಾಲದ ನಂತರ ಕರುಹಾಕಿದ ಹಸು : “*ಕಡೆಗಂದಿ 
ವಷ್ಕಯಿಣಿ[ಪಾಕಾಂ. ಬಷ್ಕಯಣಿ]ಯಕ್ಕುಂ'' (ಮಂಗರಾ. ೫೪-೪). [ಸಂ. ವಷ್ಕಯಿಣೀ] 

ವಸ್ತ (ನಾ). ಅಧೀನವಾದುದು ;ಅಂಕೆಗೆ ಸಿಕ್ಕಿದುದು : ಬಸವರಾಜನ ಘನಚರಿತವಂ 
ಬಸವರಾಜನೆ ಬಲ್ಲನಲ್ಲದೆ ವಸ[ಪಾಠಾಂ. ಶ]ಮೆ ಯಾರಿಗೆ ಗಣಿದಿಸಲು (ಬಸಪು. ೬-೮). 
“ಬಸ್ಮ' ಪರಾ. "ಪರವಸ', "ಬಿದಿವಸ' ಹೋ. [ಆ ಸಂ. ವಶ) 

ವಸ್ಮ (ನಾ). ಬಟ್ಟೆ ; ವಸ್ತ್ರ : "ವಸಗ್ರಂಥಿ' ಪರಾ. | ಸಂ. ವಾಸಸ್‌] 

ವಸಂತ (ನಾ). ೧. ಆರುಯತುಗಳಲ್ಲಿ ಒಂದು ; ಚೈತ್ರ ಮತ್ತು 
ವೈಶಾಖಮಾಸಗಳಲ್ಲಿ (ಎಂದರೆ ಮಾರ್ಚಿ ತಿಂಗಳ ಮಧ್ಯದಿಂದ ಮೇ ತಿಂಗಳ 
ವರೆಗೆ) ಬರುವ ಯತು ; ಬಸಂತ : ಅಂತು ಭುವನಕ್ಕೆಲ್ಲಮೊಸಗೆವರ್ಪಂತೆ ಬಂದ 
ವಸಂತದೊಳೊಂದುದಿವಸಂ. .. ಬೇಂಟೆಯನೊರ್ವಂ ಬಂದು ಪೊಡವಟ್ಟು ಕಂಡಿಂತೆಂದಂ 
(ಪಂಪಭಾ. ೫-೩೫ ವ); ಶಶಿ ವಸಂತನ ಬಲುಹು ಮಾನ್ಮರನಿಆ್‌ಯದೇ ತಂಗಾಳಿ ಧಾರ್ಮಿಕನೆ 
(ಕುವ್ಮಾವಿ. ೨-೩೦). ೨. ಕಾಮದೇವನ ಸಹಚರನೆಂದು ಭಾವಿಸಲಾದ 
ವಸಂತಮಾಸದ ಅಧಿದೇವತೆ : ಸ್ಮರನಂ ಪೂಜಿಪ ರತಿಯಂ ಪಿರಿದರ್ಚಿಪ ಪರಕೆಯಂ 
ವಸಂತಂಗೆತ್ತುವ ನೆರೆದಿಂದುವನೊಲಿಸುವ ವಾರಿರುಹದಳಾಕ್ಲಿಯರ ಕಳಕಳಂ 
ಮನೆಮನೆಯೊಳ್‌ (ಜಗಎ. ೨-೩೧). ೩. ಉತ್ಸವಕಾಲದಲ್ಲಿ ಪರಸ್ಪರ ಎರಚಾಡುವ, 
(ಅರಿಸಿನ, ಸುಣ್ಣ ಬೆರಸಿದ) ಬಣ್ಣದ ನೀರು ; ಓಕುಳಿ : ಚರಪು ಹಂಚಿಕೊಂಡು 
ವಸಂತ ಹುಯಿದುಕೊಂಡು ಸ್ನಾನಕ್ಕೆ ಹೊರಡುವುದು («ನಾಲ್ಕುಕ. ೨) ; ಯುವತಿಯು 
ಎಡಗೈಯಲ್ಲಿ ವೀಳೆಯದೆಲೆ ಹಿಡಿದು ಬಲಗೈಯಲ್ಲಿ ಜೀರ್ಕೊಳವೆಯಲ್ಲಿ ವಸಂತದ 
ನೀರನ್ನು ತುಂಬಿ ಪ್ರಿಯನ ಆಗಮನವನ್ನು ನಿರೀಕ್ಷಿಸುತ್ತಿರುವಳು (ಹೊಯ್ಸವಾ. ೨೮). 
"ವಸಂತವಾಡು' ಪರಾ. ೪. ಆಮಶಂಕೆ ; ಅತಿಸಾರ. ೫. ಸಿಡುಬುರೋಗ. 
೬. (ಆಲಂ) ಉಲ್ಲಾಸ ; ವಿಲಾಸ : ಎಸೆವ ವಸಂತಮಾಸದೆ ವಸಂತಮನಾಂತ 
ಕುಜಾತಪಲ್ಲವಪ್ರಸರದಿನಾ ವಸಂತಸಮಯಂ . . . ರಂಜಿಸುವಂತಿರಲ್‌ 
(ಕಾದಂಪೂ. ೭೧೯). "ವಸಂತರಾಜ್ಕ' ಪರಾ. ೭. [ಸಂಗೀತ] ಒಂದು ರಾಗದ 
ಹೆಸರು : ನೀಲೋತ್ಪಳಿನಿ . . . ವಸಂತ . . . ವಸಂತಬಂಗಾಳ ಉಪಾಂಗಮೆಂಬ 
ಇಪ್ಪತ್ತೆರಡು ಕ್ರಿಯಾಂಗದಿಂದಾದ ರಾಗಂಗಳು (ವಿವೇಶ. ೧೮೮) ; ವಸಂತ - ೧೭ನೇ 
ಮೇಳಕರ್ತ ಸೂರ್ಯಕಾಂತದಲ್ಲಿ ಜನ್ಮ . . . ಸಾಯಂಕಾಲದಲ್ಲಿ ಹಾಡಬೇಕಾದ ರಾಗ 


(ಸಂಗೀಚಂ. ೧೬೦). ([ಸಂ.) 
ವಸಂತಕ (ನಾ). ವ ವಸಂತ ೨ : ಯೋಗಿಗಂ ವಿಯೋಗಿಗಮರಿದಾಯ್ತು ಪೊಕ್ಕ 
ಪುಗಿಲಿಂತು ವಸಂತಕಚಕ್ರವರ್ತಿಯಾ (ಪಂಪಭಾ. ೫-೬೫) ; ಮನೆಯನಿವಕ್ಕೆ ಮರ್ಚಿಸಿದ 


ಮರ್ಚಿಸಿ ಕೂರಿಸಿದೆಯ್ದೆ ಕೂರ್ತು ನಚ್ಚಿನ ರುಚಿ ಬೆರ್ಚು ಬಿಚ್ಚತಿಕೆಯಂ ಬಗೆ ಕೂಡಿದ 
ಕೆಯ್ದೆ ಮಾಡಿದೋಪನನುಲ್‌ದೊತ್ತೆಗಿರ್ದೆಡೆಯೊಳೊಂದೆನಗಿತ್ತಪುದೋ ವಸಂತಕಂ 
ಮನಸಿಜಮಾರ್ಗಣಕ್ಕೆ ಗುಆನಯೊಡ್ಡಿದನೆಂಬ ಮನಃಪ್ರವೃತ್ತಿಯಂ(ಶಾಂತಿಪು. 6-6೧). [ಸಂ.] 

ವಸಂತಕಾಲ (ನಾ). ಎ ವಸಂತ ೧ : ವಸಂತಕಾಲದಲ್ಲಿ ಒಂದುದಿನ ಮೂರುಸಂಜೆಯ 
ಮುಂದೆ ಗೋಪೀನಾಥಶಾಸ್ತ್ರಿಯು . . . ವರ್ತಮಾನಪತ್ರವನ್ನು ಓದುತ್ತಾ ಕುಳಿತಿದ್ದನು 
(ಮುಂಬಯಿ. ೪-೧೭೯). (೦.1 

ವಸಂತಕುಸುಮ (ನಾ). ೧. ಪ್ರಮೇಹರೋಗ ನಿವಾರಣೆಯ ಶಕ್ತಿಯುಳ್ಳ 
ಒಂದು ಬಗೆಯ ಔಷಧೀಸಸ್ಕ. ೨. ವಸಂತಯತುವಿನ ಮೊದಲಲ್ಲಿ, 
ಮಾಸಲುಹಳದಿಬಣ್ಣದ ಹೂವುಗಳನ್ನು ಬಿಡುವ ಒಂದು ಬಗೆಯ ಸಸ್ಕ: 
(ಮೈಣಿಗಿ. ೬೪-೧೩೦೨). (ಸಂ.] 

ವಸಂತಗೃಹ (ನಾ). ವಸಂತಕಾಲದಲ್ಲಿ, ಉದ್ಯಾನವನದಲ್ಲಿ ಕ್ರೀಡಿಸಲು 
ನಿರ್ಮಿಸಿದ ಮನೆ : ಕಂತುವೆ ವಜ್ರಾಯುಧಂಗೆ ಬೀಡಂ ಮಾಡಿಟ್ಟಂತೆ ಸೊಗಯಿ 
ಹಿದುವುದ್ಕಾನಾಂತರದೊಳ್‌ ಸಂತತಂ ವಸಂತಗೃಹಂಗಳ್‌ (ಶಾಂತಿಪು. ಆ-೧೩). [ಸಂ.] 

ವಸಂತಗೌರಿ (ನಾ). ಚೈತ್ರಮಾಸದಲ್ಲಿ ಮಾಡುವ ಗೌರಿಯ ಹಬ್ಬ : ಗಾರಿಗೆ 
ತೊಟ್ಟೆಲವಿರುವುದರಿಂದ . . . ಉಯ್ಯಾಲೆಗೌರಿ ಎಂದೂ ವಸಂತಕಾಲದಲ್ಲಿ 
ಬರುವುದರಿಂದ ವಸಂತಗೌರಿಯೆಂದೂ ಚೈತ್ರಗೌರಿಯ ಬೇರೆಬೇರೆ ಹೆಸರುಗಳು 


(ಭಾಹಬ್ಬ. ೬೨). (ಸಂ. ವಸಂತಗೌರೀ) 


೭೮೧೦ 


ವಸಂತಮಂಡಪ 


ವಸಂತಗೌಳ (ನಾ). [ಸಂಗೀತ] ಒಂದು ರಾಗದ ಹೆಸರು : ಸಾರಾಷ್ಟ್ರಗೌಳ 
. - - ವಸಂತಗೌಳ . . . ಮೋಹನಗೌಳವೆಂಬಷ್ಟಗೌಳಂಗಳೇ ಸಾಳಗದ ಮಿಶ್ರರಾಗಂಗಳು 
(ವಿವೇಕ. ೧೯೯). [ಸಂ. ವಸಂತಗೌಲ] 

ವಸಂತತಿಲಕ (ನಾ). [ಛಂದ] ಒಂದು ವೃತ್ತದ ಹೆಸರು ; ಒಂದು ಪಾದದಲ್ಲಿ 
ಹದಿನಾಲ್ಕುಅಕ್ಷರಗಳನ್ನು ಹೊಂದಿರುವ ಶಕ್ಕರೀಛಂದಸ್ಸಿನ ಒಂದು 
ಅಕ್ಷರಸಮಪೃತ್ತ : ವ್ಯೋಮೇಂದು ಭಾನುಗಣಯುಗ್ಮದಿನತ್ತಲಕ್ಕುಂ . .. ನಾಮಂ 
ವಸಂತತಿಲಕಂ (ಛಂದೋಂಬು ೨-೧೪೬) ; ೧೪ನೆಯ ಶಕ್ಟರಿಯಲ್ಲಿ :- (೧) ಅಕ್ಕುಂ 
ವಸಂತತಿಲಕಂ ತಭಜಂಜಗಂಗಂ (ಕೈಪಿಡಿ. ೮೨). ([ಸಂ.) 


| ವಸಂತದೂತ (ನಾ). ೧. ಕೋಗಿಲೆ. ೨. ಮಾವಿನ ಮರ. ೩. ಚೈತ್ರಮಾಸ. 


25 


35 


45 


೪. [ಸಂಗೀತ] ಒಂದು ರಾಗದ ಹೆಸರು. (ಸಂ. 

ವಸಂತದೂತಿ (ನಾ). ೧. ಒಂದು ಬಗೆಯ ಸಸ್ಮ ಮತ್ತು ಅದರ ಹೂವು ; 
ಇರವಂತಿಗೆ : ಇದಿರೊಳ್‌ ನನೆದೋಜ್‌ ವಸಂತದೂತಿಯೆನೆ ತಾನೆ ನೆಗಲ್ಲ ಮಾಧವಿ 
ಯೆನೆ, ಸಂದದಿರ್ಮುತ್ತೆಯ ಪೂಗೊಂಚಲ ಪುದುವಿನೊಳೆಅಗಿದ ಮದಾಳಿಗಳ್‌ ಮಟೆದ 
ಪುವೇ (ಅದಿಪು. ೧೧-೧೦೮) ; ನನೆದೋಲ್‌ತ್ತು ವಸಂತದೂತಿ (ಮಲ್ಲಿಫು ೫-೭) ; ನಿನಗೆ 
ವಸಂತದೂತಿವೆಸರೊಪ್ಪುವುದೆಂತೆನೆ ಮುಂತೆ ಬಂದು ನೀನೆನಗೆ ವಸಂತನಾಗಮನಮಂ 
ನೆಟ್‌ ಸೂಚಿಸಿ ಕೊಟ್ಟೆಯೆಂದು ನಂದನವನಲಕ್ಷ್ಮಿ ಕೀರರವದಿಂ ಪೊಗಲಸ್ಲಿತ್ತ 
ಪಸಾಯದಚ್ಚಮುತ್ತಿನ ಪೊಸಪಚ್ಚಮಂ ತಳೆದವೋಲದಿರ್ಮುತ್ತೆ ಮುಗುಳ್ತುದೆತ್ತಲುಂ 
(ಚಂದ್ರಪು. ೬-೪೧). ೨. ಹೆಣ್ಣುಕೋಗಿಲೆ. (ಸಂ. ವಸಂತದೂತೀ। 


ವಸಂತದೂತಿಕೆ (ನಾ). ವ ವಸಂತದೂತಿ ೧. : ""ಅದಿರ್ಮುತ್ತೆಯದಿರ್ಗಂತಿ 
ಮೆಂಥೆಯಮೆಂದು ಚೆಲ್ಪನಾಂತು ಮಿನುಗುವ ವಸಂತದೂತಿಕೆಗೆ ಪೆಸರಕ್ಕು'' 
(ಕಬ್ಬಿಕ್ಕೆ. ೧೭). (ಸಂ. ವಸಂತದೂತಿಕಾ] 


ವಸಂತದ್ರುಮ (ನಾ). ವಸಂತಕಾಲದಲ್ಲಿ ಚಿಗುರುವ ಮರ ; ಮಾವಿನ ಮರ. 


[ಸಂ.] 


ವಸಂತಪಂಚಮಿ (ನಾ). ಮಾಘಶುದ್ಧಪಂಚಮಿ ಮತ್ತು ಅಂದು ಆಚರಿಸುವ 


ಸರಸ್ಪಶೀಪೂಜೆ : ಮಾಘಶುದ್ಧ ೫ನೆಯ ದಿವಸ ವಸಂತಪಂಚಮಿಯ ಹಬ್ಬ 
. ೬೬ ಸರಸ್ವತೀಪೂಜೆ ಈ ದಿವಸ ನಡೆಯುವುದು (ಭಾಹಬ್ಬ. ೧೭೦). 
[ಸಂ. ವಸಂತಪಂಚಮಿಾ। 

ವಸಂತಪೂರ್ಣಮಿ (ನಾ). ವಸಂತಶಖತುವಿನಲ್ಲಿ ಬರುವ ಹುಣ್ಣಿಮೆ : ಅಂದಿದೊ 
ವಸಂತಪೂರ್ಣಮಿಯ ಭೃಗುವಾರದಾ ನಡುಹಗಲ ಸಿರಿಹೊತ್ತು, ಭಾಸ್ಕರನ ಸುಳುವಿಲ್ಲ 
(ಗೊಲ್ಲೊಢಾ. ೧೧-೨೭೧). ಆ ಸಂ. ವಸಂಶಪೂರ್ಣಿಮಾ] 

ವಸಂತಪ್ರಿಯ (ನಾ). ವಸಂತನ ಗೆಳೆಯ ; ಮನ್ಮಥ : ವಿಯೋಗಿಮಥನಕ್ಕೆಂದುಂ 
ವಸಂತಪ್ರಿಯಂ ಮುಳಿಸಿಂದಾರ್ದಲರಂಬುವೊಯ್ದು ತೆಗೆದಿರ್ಪಂ ಬಿಲ್ಲನುದ್ಕಾನದೊಳ್‌ 
(ಜಗಎ. ೨-೧೬). ([ಸಂ.] 

ವಸಂತಬಂಗಾಳ (ನಾ). [ಸಂಗೀತ] ಒಂದು ರಾಗದ ಹೆಸರು : ನೀಲೋತ್ಸಳಿನಿ 
- » - ವಸಂತಬಂಗಾಳ ಉಪಾಂಗಮೆಂಬ ಇಪ್ಪತ್ತೆರಡು ಕ್ರಿಯಾಂಗದಿಂದಾದ ರಾಗಂಗಳು 
(ವಿವೇಕ. ೧೮೮). [ಸಂ. ವಸಂತಬಂಗಾಲ] 

ವಸಂತಭೈರವಿ (ನಾ). [ಸಂಗೀತ] ಒಂದು ರಾಗದ ಹೆಸರು : ವಸಂತಭೈರವಿ 
ಶಾಂತಮಲಹರಿ ನಾದರಾಮಶ್ರೀ ಎಂಬವೇ ರಾಮಕ್ರೀಯ ಮಿತ್ರರಾಗಂಗಳು 
(ವಿವೇಕ್‌. ೧೮೯) ; ವಸಂತಭೈರವಿ ಗೌಳಮನಾ ವೀಣೆಯಲ್ಲಿ ಮುನಿ ಬಾಜಿಸಿದಂ 
(ವೀರವ. ೬-೮೯). [ಸಂ. ವಸಂತಭೈರವೀ 

ವಸಂತಮಂಟಪ (ನಾ). ಬೇಸಗೆಯ ದಿನಗಳಲ್ಲಿ ವಿಶ್ರಮಿಸಲೆಂದು 
ಉದ್ಯಾನವನಗಳಲ್ಲಿ , ಬೀದಿಯ ಬದಿಗಳಲ್ಲಿ ಹಾಗೂ ದೇವಾಲಯಗಳಲ್ಲಿ 
ರಚಿಸಿರುವ ಮಂಟಪ : (8. (ವಸಂತ 3- ಮಂಟಪ) 

ವಸಂತಮಂಡಪ (ನಾ). ವಸಂತಮಂಟಪ : ದೇವಾಲಯದ ಹೊರಗಡೆ 
ಪೂರ್ವದಲ್ಲಿ ವಸಂತಮಂಡಪ, ಮಾಸ್ತಿಕಲ್‌, ೧೮ ಅಡಿ ಎತ್ತರದ ಚೆನ್ನಾಗಿ 
ಅಲಂಕರಿಸಿರುವ ದ್ವಾರ ಇವೆ (ಹೊಯ್ಸವಾ. ೯೨). ([ಸಂ.) 


ವಸಂತಮಾಲಿಕೆ 


ವಸಂತಮಾಲಿಕೆ (ನಾ). [ಛಂದ] ಅರ್ಧಸಮವೃತ್ತಗಳಲ್ಲಿ ಒಂದು 
ವಸಂತಮಾಲಿಕೆ :- ಇದರ ವಿಷಮಪಾದಗಳಲ್ಲಿ ಸಸಜಗಣಗಳೂ ಎರಡು ಗುರುಗಳೂ 
ಸಮಪಾದಗಳಲ್ಲಿ ಸಭರಯಗಣಗಳೂ ಬರುವುವು (ಕೈಿಡಿ. ೪೯). [ಸಂ. ವಸಂತಮಾಲಿಕಾ। 

ವಸಂತಮಾಲು (ನಾ). ಬೇಸಗೆಯ ದಿನಗಳಲ್ಲಿ ವಿಶ್ರಮಿಸಿಕೊಳ್ಳುವುದಕ್ಕಾಗಿ 
ಕಟ್ಟಿರುವ ಭವನ : ಈ ಪರಿಯಯಿಂಪುಕಂಪಂ ಸೊಂಪುತಂಪಿನಿಂದಾ ಪರಿ 
ವರಾಜಿಪ ವಸಂತಮಾಲನು ಪೊಕ್ಕು ಭೂಪ ಬಾಣಾಖ್ಮನಾತ್ಮಜೆ ವೃಷಾದೇವಿ 
ಮಣಿಮಂಚಮುಮನೇರಲೊಡನೆ (ನವಮೋ ೨೨-೪೫). 

[ವಸಂತ 4 ಮಾಲ್ಕು (ಆ ಮಹಾಲು)) 

ವಸಂತಮಾಸ (ನಾ). ಚೈತ್ರಮಾಸ ; ಮಧುಮಾಸ : ಬಂದ ಮಾವಿನ ಪೊಸಪೂವಿನೊಳ್‌ 
ಪೊರೆದು ಪೊಣ್ಮಿದ [ಕ]ಂಪು ಮೊಗಂಗಳಂ ಚಳಿಲ್ಲೆನೆ ಕೊಳೆ ಪೊಯ್ಕೆ ತೀಡಿದುದು ತೆಂಕಣ 
ಗಾಳಿ ವಸಂತಮಾಸದೊಳ್‌ (ಪಂಪಭಾ. ೫-೩೪) ; ಎಸೆವ ವಸಂತಮಾಸದೆ ವಸಂತಮನಾಂತ 
ಕುಜಾತಪಲ್ಲವಪ್ರಸರದಿನಾ ವಸಂತಸಮಯಂ ರಂಜಿಸುವಂತಿರಲ್‌ (ಕಾದಂಪೂ. ೭೧೯). 

[ಸಂ.1 

ವಸಂತರಾಗ (ನಾ). [ಸಂಗೀತ] ಒಂದು ರಾಗದ ಹೆಸರು : ಸಾರಾಷ್ಟ್ರಿಗೌಳ 
ಫಳಮಂಜರಿ ಮೇಘರಂಜೀ . . . ತೋಡಿ ಮಕರಂದಿ ವಸಂತರಾಗಂ (ಹಮ್ಮಾರ. ೨-೦) ; 
ವಸಂತರಾಗವು . . . ಯಾವಾಗಲೂ ಹಾಡುವಂತಹುದು (ಚತುಪ್ರ ೧೩೬). |X.) 

ವಸಂತರಾಜ್ಯ (ನಾ). (ಆಲಂ) ಸುಖ ಮತ್ತು ಸಂತೋಪದಿಂದ ಕೂಡಿದ 
ರಾಜ್ಯ : ಹರಿಯ ಬಿನ್ನಹವ ಲಾಲಿಸಿ ಕೃಪಾದೃಷ್ಟಿಯಿಂ ಕುರುರಾಜಗೆ ವಸಂತರಾಜ್ಕವಂ 
ಕೊಟ್ಟು ಶಂಕರನು ಸಕಲೋರ್ವಿಯಂ ಪಾಲಿಸುತ ರಜತಾಚಲದೊಳಗೆಸೆದಿರ್ದನು 
(ಭೀಣ್ಣಚ. ೩-೫೫). ([(ಸಂ.) 

ವಸಂತವರಾಳಿ (ನಾ). [ಸಂಗೀತ] ಒಂದು ರಾಗದ ಹೆಸರು : ವಸಂತವರಾಳಿ 
. «« ನಾಗವರಾಳಿ ಎಂಬವೇ ಸಪ್ತವರಾಳಿಗಳು (ಎವೇಕ. ೧೮೯). (ಸಂ. ವಸಂತವರಾಲೀ। 

ವಸಂತವಾಡು (ಕ್ರಿ). ಬಣ್ಣದ ನೀರನ್ನು ಎರಚಾಡು ; ಓಕುಳಿಯಾಡು : ಸತಿ 
ಪುರುಷರಿಗೆ ನಾಗವಲ್ಲಿಯ ಶಾಸ್ತ್ರವಂ ಮಾಡಿ ವಸಂತವಾಡಿ . . . ಸಜ್ಜೆಗೃಹಕಂ ಕಳುಹಿಸಿ 
ಸಂತೋಷದಿಂದಿರಲು (ಯನಳ. ೫೬). (ವಸಂತ + ಆಡು] 

ವಸಂತಸಖ (ನಾ). ವಸಂತಪ್ರಿಯ : ಅನಂತರಮೊಡರ್ಚಿದ ವಸಂತಸಖಸುಖಪರಮ 
ಕೋಟೆಯೆನಿಸಿದ ರತಾಂತಸುಖದೊಳಿನಿತಾನುಂ ಬೇಗಮಿರೆ (ಚಂಡ್ರಪು. ೪-೬೯). [ಸಂ.) 

ವಸಂತಸಮಯ (ನಾ). ವಸಂತಯತುವಿನ ಕಾಲ; ವಸಂತಮಾಸ : 
ಪರಿತಾಪಮನೆನಗೆ ನಿಶಾಕರನಾಗಿಸುಗುಂ ವಸಂತಸಮಯಾನುಗತಂ (ಕವಿರಾ. ೩-೩೯) ; 
ಒಂದುದೆವಸಂ ವಸಂತಸಮಯದೊಳ್‌ ನಾಮಿರ್ವರುಂ ವನವಿಹಾರನಿಮಿತ್ತಂ ಪೋಗಿ 
(ಶಾಂತಿಪು. ೪-೯೪ ವು. [ಸಂ.) 

ವಸಂತೋತ್ಸವ (ನಾ). ವಸಂತಯತುವಿನ ಆಗಮನವನ್ನು ಸೂಚಿಸಲು 
ಆಚರಿಸುವ ಹಬ್ಬ : ಕೇಳಿ ಕೀರಕೇಳಿ ಪಿಕಾಳಿಕೇಳಿ ಸಮ್ಮದಾಳಿಕುಳಾಂದೋಳಾ 
ರಾವಾವಿರ್ಭೂತವಸಂತೋತ್ಸವಂ ಪೊಂಪುಟೌವೋಪುದುಂ (ಶಾಂತಿಪು. ೭-೧೪೩ ವ); 
ಆ ವಸಂತೋತ್ಸವಕೆ ಮಾಡಳೆ ನೇನುರವನೊತ್ತೆಯನಿರಿಸಿ ತಾನೀ ವನಿತೆ ಗುರುಪೂಜೆಯಂ 
ಮಾಡಳೆ ದವನದಲ್ಲಿ (ಬಸಪು ೪೨-೧೧). 1ಸ0.] 

ವಸಗ್ರಂಥಿ (ನಾ). ಬಟ್ಟೆಯ ಗಂಟು : ಕರದಲ್ಲಿ ತದ್ವಸಗ್ರಂಧಿಯಂ ಪಿಡಿದು 
ಶಿವಹರಶಂಭು ಸಲಹು ನೀನೆಂಬ ರವದೊಳಗೆ ಮಠಕಿರದೆ ನಡೆತಂದು ಕೈಕೊಳ್ಳಿ 
ನಿಮ್ಮಮಳವಸ್ತ್ರಂಗಳಂ ಬೇಗನೆನಲು (ಕಿ ೭-೨೦). [ವಸ 1 ಗ್ರಂಥಿ] 

ವಸಡು (ನಾ). ಹಲ್ಲುಗಳಿಗೆ ಆಧಾರವಾಗಿರುವ ಮಾಂಸಖಂಡ ; ಒಸಡು : 
ಗೆಟ್ಟಿಯಾದ ಆಹಾರ ಪದಾರ್ಥಗಳನ್ನು ಕೊಟ್ಟರೆ, ಮಗುವು ಅದನ್ನು ಅಗಿದು ಅಗಿದು 
ಅದರ ವಸಡು ಬಲವಾಗುತ್ತದೆ (ಗೃಹಎ. ೧೨೫). [ಇ ಒಸಡು] 

ವಸತ (ನಾ). ೧. ವಾಸಮಾಡುವಿಕೆ ; ನೆಲಸುವಿಕೆ ; ವಾಸ್ತವ್ಯ : ಅಶನಕೆ 
ನಡೆಯಿತು ವಾರಾನ್ನದೇರ್ಪಾಡು ವಸತಿಗೆ ಗೆಳೆಯರ ಬೀಡು (ಇಂಟಾಪ. ೨೭-೨೨). 


೨. ವಾಸಮಾಡುವ ಸ್ಥಳ ; ಮನೆ ; ನಿವಾಸ : ಚೈತನ್ಮ ನಿದ್ರಿಸಿರುವೆಡೆಯೆಲ್ಲ ` 


ಜಡಲೋಕ ಕಲ್ಲು ಕಡ್ಡಿಕಸ ಅಡಗಿರ್ಪ ಚೈತನ್ಮವೆಚ್ಚರಲು ಜಂತು ಜಗ ಜಡವೆ ಜೀವದ 


೮೧೧ 


25 


40 


ವಸನಾಂಗ 


ವಸತಿ(ಮಂಕುಕ. ೧೦೮). ೩. ( ಪ್ರವಾಸದ ಮಧ್ಯೆ) ತಂಗುವಿಕೆ ; ಇಳಿದುಕೊಳ್ಳುವಿಕೆ : 
ಈ ಹೊತ್ತು ಪ್ರಯಾಗಕ್ಷೇತ್ರದಲ್ಲಿ ಭಾಗೀರಧಿತಟಾಕದ ಮೇಲೆ ವಸತೀಮಾಡುತ್ತಾರೆ 
(ಮಂಜುಕ. ೨೦೧). ೪. (ಪ್ರವಾಸಿಗರು) ಇಳಿದುಕೊಳ್ಳಲು ತಕ್ಕುದಾಗಿರುವ 
ಸ್ಥಳಾವಕಾಶ , -ಸ್ಮಳಾನುಕೂಲ : ಆ ಚಾವಡಿಯಲ್ಲಿ ತಂಗಲು ವಸತಿ ಇದೆಯೋ 
ಎಂದು ಅಲ್ಲಿದ್ದವರನ್ನು ವಿಚಾರಿಸಿದೆವು (ಪ್ರತಾಪ. ೪೫). ೫. ಅಮುಕೂಲ ; ಸೌಕರ್ಯ: 
ಚಿಕ್ಕದೇವರಾಜ ಒಡೆಯರವರು . . . ೧೨ ಸಾವಿರ ಮಗ್ಗದ ಜನಗಳನ್ನೂ ತಂದಿರಿಸಿ 
..- ಇಲ್ಲಿ ಆದ ಜವಳಿ ಎಲ್ಲ ಸೀಮೆಗಳಿಗೂ ಹೋಗುವಂತೆಯೂ ಶ್ರೀರಂಗಪಟ್ಟಣದ 
ಅರಮನೆಗೂ ಬರುವಂತೆಯೂ ನಿಬಂಧನೆ ಮಾಡಿ ಪೇಟೆಯನ್ನು ವಸತಿಮಾಡಿಸಿದರು 
(ಮಹಾವಂ. ೬ ೧೧೦). ೬. ರಾತ್ರಿ ; ಇರುಳು : "ತಮಿ, ತಮಿಸ್ರಾ. . . ವಸತಿಃ, 
ವಾಸತೇಯಾ , ಶ್ಯಾಮಾ , ರಾತ್ರಿ; -- ಈ ೧೯ ಇರುಳಿನ ಪೆಸರ್‌'' (ಹಲಾಯು. ೧೮-೧೦೮). 
೭. ರೀತಿ ; ಬಗೆ : ಬಸುಜ ನಖದಲಿ ಸೀಳಿ . . . ಹೊಸ ರಣವ ಮಾಡಿದನು 
ಕಾಳಪ್ರಸರಕಾಗಲು ನೋಡಿ ದೇವನ ವಸತಿಗಂಜಿತು ಬ್ರಹ್ಮರುದ್ರಾದ್ಯಮರಗಣವೈದೆ 
(ಸಂಭವ. ೪-೧೭). ೮. ಜಿನಾಲಯ ; ಬಸದಿ : ""ಜಿನಗೃಹದಲ್ಲಿಯುಂ 
ವಸತಿಯೆಂಬುದು'' (ಹಲಾಯು. ೧೩೪-೨೧). ` 
ವಸತಹೋಗು ಎ ನೆಲಸಲು ಹೋಗು ; ಬಿಡಾರ ಮಾಡು : ಆ ಸಂಸಾರ 

ಬಯಲಿನ ಒಂದು ಕಡೆಯಿಂದ ಮತ್ತೊಂದು ಕಾಡಿಗೆ ವಸತಿಹೋಗುತ್ತಿದ್ದರು 
(ಮಲೆನಾ. ೨೦೪). ಸಂ.) 

ವಸತಿಗೃಹ (ನಾ). (ಪ್ರವಾಸಿಗರು) ತಂಗುವ ಸ್ಥಳ ; ಬಿಡಾರದ ಮನೆ : 
ನಮ್ಮ ಮನೆಗೆ ಅದೊಂದೇ ವಸತಿಗೃಹ (ಮಹಾತ್ಮಾ. ೮೫) ; ಸಾಧಾರಣವಾದ 
ವಸತಿಗೃಹವೊಂದರಲ್ಲಿ ಒಂದೆರಡು ಕೋಣೆಗಳನ್ನು ಬಾಡಿಗೆಗೆ ಗೊತ್ತುಮಾಡಿಕೊಂಡನು 
(ಪುನರು. ೩೦೯). ([ಸಂ.) 

ವಸತೆ (ನಾ). ಒಡೆತನ ; ಸ್ವಾಮ್ಮ (7) : ಇನ್ನೀ ಮಠಮುಮಂ ಕೆಯ್ಕುಮ 
ನಾವವಾಂತರ ವಸತೆ ನ್ಮಾಯಂಗಳು ಪುಟ್ಟಿದಡಂ ಸಾಸಿರ್ವ್ವರುಂ ಸ(ದ್‌]ಧರ್ಮದಿಂ 
ಪ್ರತಿಪಾಳಿಪರ್‌(ಎಇ . XV1॥, ೨೦೧ -೪೫: 1162). 

[IP ಇದು "ವಸತಿ" ಎಂಬುದರ ಅಪಲಿಖಿತವಿರಬಹುದು] 

ವಸಥ (ನಾ). ಎ ವಸತಿ ೨ : "ಚಾವಡಿಯು ಮೇರೆಯಾಗರ ವಸದಂಔಥಂತ'' 
(ಕವಿಕಂ ೧೬೫) ; ವಸಥಕ್ಕೆಯ್ದಿ ಮಗನ ವದನಮನೀಕ್ಷಿಸಿಯೆರೆವರ್ಗಮರಮಹೀ 
ರುಹದಂತೊಸೆದಿತ್ತಂ ರಾಜಪ್ರಭರಾಜಂ (ಜಯಕಾ. ೨-೬೦). [ಸಂ.) 

ವಸದಿ "ಬಸದಿ' ನೋ. 

ವಸನ (ನಾ).೧. ವಾಸಿಸುವಿಕೆ ;ನೆಲಸುವಿಕೆ :" ವಸಿಸು' ಪರಾ.೨. ವಾಸಸ್ಥಳ ; 
ಮನೆ ; ನೆಲೆ. ೩. ಬಟ್ಟೆ ; ವಸ್ತ್ರ : ಬೆಳ್ಡಿಂಗಳಂತಿರೆ ತೋಳ್‌ತ್ತೆ ಸೆವುತ್ತರೀಯವಸನಂ 
ರಾಜೇಂದ್ರಚಂದ್ರಾಂಕನಾ (ಕಾದಂಘೂ. ೨೮) ; ಮೈದೋರೆ ತಾರೆಗಳ್‌ ನಿಶೆಯ ವಸನದ 


ಕಾಂತಿಕುಸುಮಗಳ್‌ (ಚಿತ್ರಾಂಗ. ೨-೩೬). ೪. ಬಟ್ಟೆಯನ್ನು ಧರಿಸುವಿಕೆ. 
೫. ನಡುಕಟ್ಟು ; ಡಾಬು. [೫0.1 
ವಸನಚ್ಛತ್ರ (ನಾ). ಬಟ್ಟೆಯಿಂದ ಮಾಡಿದ ಛತ್ರಿ : ಕಲಶಕನ್ನಡಿ . . . 


ಜಲಧಿವಸನಚ್ಛತ್ರ ಉರ್ವೀಲಲನೆಯರನೀಕ್ಷಿಸುವುದವನಿಪತಿಲಕರುಪ್ಪವಡಿಸುವ 
ಸಮಯದೊಳು (ಕುವ್ಮಾಉ. ೩-೧೦೮). ಸಂ.) 

ವಸನಬಂಧಿಕೆ (ನಾ). ಬಟ್ಟೆಗಳನ್ನು ಹೊಲಿದು ಸೇರಿಸುವ ಸಾಧನ ; ಸೂಜಿ : 
“ಸೂಜಿ ದು ವಸನಬರಧಿಕೆ [ಪಾಶಾಂ. ನಿ]ಯಕ್ಕು'' (ಮಂಗರಾ. ೬೧-೧೯). 

[೫೦. ವಸನಬಂಧಿಕಾ] 

ವಸನವಿಹೀನ (ನಾ). ಬಟ್ಟೆಯಿಲ್ಲದವನು ; ದಿಗಂಬರ : ವಸನವಿಹೀನಂ 
ಕೇಿಯೊಳೆಗೆ ಸರ್ಪನಿಂ ಕಟ್ಟುಪಟ್ಟವಂ ಚೋರವಿಭಾವಸುಗಳ ಭಯದಿಂದಾಕ್ರಂದಿಸುವಂ 
ಕಾನನದೊಳನಿಮಿಷಾಂತ್ಮತ್ತ್ವ೦ಶ೦ (ಜಾತತಿ. ೧೯-೩೬). [ಸಂ.] 

ವಸನಾಂಗ (ನಾ). [ಜೈನ] ಭೋಗಭೂಮಿಯ ನಿವಾಸಿಗಳಿಗೆ ಬಯಸಿದ 
ವಸ್ತ್ರಗಳನ್ನು ನೀಡುವ ಕಲ್ಪವೃಕ್ಷ : ಕುಡುಗುಂ ಚಿತ್ರಾವಟ್‌ ಪಟ್‌ಯಡವಟ್ಟಿ 
ಸುವರ್ಣಚೇಲಮುಂ ತಿವಟಂ ಪೂವಡೆ ಕರ್ಮಂ ನೆರೆವ ಮಣಲೆಡೆಯಂಟೆ 


ವಸನಾಂಗಕುಜ 


ರತ್ಮಂಗವಸನಮಂ ವಸನಾಂಗ೦(ಶಾಂತಿಪು. ೬-೧೧೧); ವಸನಾಂಗಾಶೋದ್ಕಾಂಗಪ್ರಸವಾಂಗ 
ವಿಭೂಷಣಾಂಗ ದಶಕಲ್ಪಕುಜಂ ಸೊಗಯಿಸುವುವು 

“ದಶಾಂಗ' ಪರಾ. (ಸಂ.] 

ವಸನಾಂಗಕುಜ (ನಾ). ವ ವಸನಾಂಗ : ಪಟ್‌ ಚಿತ್ರವಟ್‌ ಜೋಗಂ ಪಟ್‌ಯಂ 
ದೇವಾಂಗಮೆಂಬ ವಸನಂಗಳನೇಂ ಘಟ್‌ಯಿಸುವುವೊ . . . 
(ಆದಿಪು. ೫-೩೪). (ಸಂ.] 

ವಸನಾಂಚಲ (ನಾ). ಬಟ್ಟೆಯ ಕೊನೆ ; ವಸ್ತ್ರದ ಅಂಚು : ರುಳದ ರೂಡಿಗೆ 
ಬೆವರಿ ವಸನಾಂಚಲದ ಗಾಳಿಗೆ ಮೊಗವನೆತ್ತಿದರು (ಕುವ್ಮಾದ್ರೋ ೧೯-೧೮). (ಸಂ. 

ವಸನಾಶ್ರಯ (ನಾ). ಕೊಳೆಬಟ್ಟೆಯಲ್ಲಿ ಹುಟ್ಟಿಕೊಳ್ಳುವ ಒಂದು ಬಗೆಯ 
ಹೇನು ; ಕೂರೆ : ""ವಸನಾಶ್ರಯಂ ಕೂಟೌಯಕ್ಕು'' (ಮಂಗರಾ. ೪೯-೧೪). 1ಸಂ.] 

ವಸಲೆ (ನಾ). ಜಮಾನಿನ ತುಂಡು ; ಪಟ್ಟೆ ; ತಾಕು : ಶಂಕುವಿನ ಸಹಾಯದಿಂದ 
ಕಂಡುಹಿಡಿಯುವ ತ್ರಿಕೋಣ ಚತುಷ್ಕೋಣಗಳಿಗೆ ""ವಸಲೆ''ಯೆಂದು ಹೇಳುವುದೂ 
ಉಂಟು. ವಸಲೆಯೆಂಬುದು "“ತಾಕು''ಯೆಂದು ತಿಳಿವುದು (ಭೂಮಿಅ. ೩) ; ವಿಸ್ತಾರವಾದ 
ಒಂದು ಭೂಮಿಯಲ್ಲಿ ಲಾಂಬಿ ರುಂದಿ ಕಂಡುಹಿಡಿದು ಶಂಕು ಹತ್ತಿಸಿ ಸಣ್ಣಸಣ್ಣ 
ತ್ರಿಕೋಣ ಚೌಕೋಣಗಳಾಗಿ ವಿಂಗಡಿಸಲ್ಪಡುತ್ತದೆ. ಹಾಗೆ ವಿಂಗಡಿಸಲ್ಪಟ್ಟ ಒಂದು 
ಸಣ್ಣಸಣ್ಣ ತಾಕಿಗೂ ವಸಲೆಯೆಂಬ ಹೆಸರು (ಭೂಮಿಅ. ೧೩). 

[4 ಆರ. ವಸಲೀ ; ಮರಾ. ವಸಲಾ। 

ವಸವಂತ "ಬಸಂತ' ನೋ 

ವಸವೂರ್‌ (ನಾ). ಒಂದು ಊರಿನ ಹೆಸರು : ಕಣ್ಣು ನಾಲ್ಲಾಮಿಗರ್ಕ್ಕಳುಂ ನಿನ್ನು 
ವಸವೂರ ಎಆನಿದು ಕೊಟ್ಟೆಯಂ ಕೊಳ್ಳಲ್ಲಿ (ಎಕ. %॥೩ ಸೊರಬ. ೧-೪; ೫7?) ; ನಾಡಾಳೆ 
ಬಿಟ್ಟಿಗೆ ಎಚೆಗಗೊಳ್ಳಿನಾಡ ನಾಯ್ಲಾಮಿಗರ್ವ್ವಸವೂರುಳ್ಳಾ ನಾಡ ನಾಯ್ಲಾಮಿಗರ್‌ 
(ಎಕ. ಭಟ ಸೊರಬ. ೫೪೨-೨ ; ಸು. 800). 17] 

ವಸಹಾತು "ವಸಾಹತು' ನೋ. 

ವಸಹಾವ್ಯಮಂತ್ರ (ನಾ). (?) : ವಸಹಾವ್ಯಮಂತ್ರಮಂ ಮೇಣೆಸೆವೋಂ ಹ್ರೀಂ 
ವಃ ಎನಿಪ್ಪ ಮಂತ್ರದಿನಭಿಮಂತ್ರಿಸಿ ಜಲಮಂ ಮೊಗದೊಳ್‌ ತಳಿಯೆ ಸಾಧ 
ಮೆಂದಲ್‌ಗೆ ತೆಚೆದೊಡಕ್ಷಿದ್ದಯಮಂ (ಲೋಕೋಪ. ೧೦-೧೦). ""ವಾಯುಮಂತ್ರ'' 
(ಲೋಕೋಪ. ೧೦-೧೦ ಟೀಕು). |? 4+ ಮಂತ್ರ] 

ವಸಾ (ನಾ). ಒಂದು ಅಳತೆಯ ಪ್ರಮಾಣ : ಹದಿನಾರು ಆಣೆ ಅಂದರೆ ೧ 
ವಿಶ್ವಾಸಿ, ೨೪ ವಿಶ್ವಾಸಿ ಅಂದರೆ ೧ ವಸಾ, ೨೪ ವಸಾ ಅಂದರೆ ೧ ಖಂಡಗ 
(ಮುಂಬವ್ಕಾ. ೧೩೧). [ಇ-- ಮರಾ. ವಸಾ। 

ವಸಾರೆ, (ನಾ). ಹೊರಅಂಗಳ ; ಪಡಸಾಲೆ ; ಜಗಲಿ : ಹಿಂದಿನ ಕಾಲದಿಂದಲೂ 
. * - ಪಾಠಶಾಲೆಗಳಿದ್ದುವು. ಅವು ಅಲ್ಲಲ್ಲಿ ದೊರೆತ ಮಂಟಪ, ಛತ್ರ, ದೇವಾಲಯ 
ಪ್ರಾಕಾರ, ಸರ್ಕಾರದ ಖಾಲಿಕಟ್ಟಡದ ವಸಾರೆ ಇಂತಹ ಸ್ಥಳಗಳಲ್ಲಿ ನೆಲಸಿದ್ದುವು 

1 ೫೧) ; ವಸಾರೆಯಲ್ಲಿ ವ್ಯಾಸಪೀಠದ ಮುಂದೆ ಕುಳಿತಿದ್ದ ಸ್ವಾಮಿಗಳು 
ಅಮ್ಮನ ಹಾಡುಗಳನ್ನು ಕೇಳಿದರು (ಕಛವಿ. ೫೮೫). (4 ತೆಲು. ವಸಾರ, ವಸಾರಾ] 

ವಸಾರೈ (ನಾ). ಒಂದು ಬಗೆಯ ಔಷಧದ್ರವ್ಯ : ""ಕಾಂಪಿಲ್ಕ: , ಕರ್ಕಶಃ , ಚಂದ್ರಃ, 
ರಕ್ತಾಂಗ: , ರೋಚನೀ - ೫ ಕಂಪಿಲ್ಲದ ಹೆಸರು, ರೋಚನೀಯೆಂಬುವ ಓಷಧಿ. ಇದನ್ನು 
ಘಟ್ಟದ ಕೆಳಗೆ ವಸಾರೆಯನ್ನುವರು'' (ಸಿದ್ದಾ ೧೪೬). [ಇ-- ಮರಾ. ವಶಾಡೀ। 

ವಸಾಹತ "ವಸಾಹತು' ನೋ. 

ವಸಾಹತು, ವಸಹಾತು, ವಸಾಹತ, ವಸಾಹತ್ತು (ನಾ). (ಬೇರೆ ಕಡೆಗೆ 
ಹೋಗಿ) ನೆಲಸುವ ಸ್ಥಳ ; ಪಾಳೆಯ ; ಬೀಡು : ವಾಡಿಕೆಯಂತೆ ವಸಾಹತಿನ 
ಸಂಸಾರಗಳು ಹಾಲುಸಕ್ಕರೆಯಾಗಿದ್ದುವು (ಸಾವಿಸ. ೪೪); ಪೋರ್ಚುಗೀಸರು ಇಂಡಿಯಾ 
ದಲ್ಲೇ ನೆಲೆಸಿ ಇಲ್ಲಿಯೆ ವಸಾಹತುಗಳನ್ನು ಸ್ಥಾಪಿಸಿಕೊಂಡು ಇರಬೇಕೆಂದು ಆಲ್ಬುಕರ್ಕನ 
ಆಸೆಯಾಗಿತ್ತು (ಪ್ರವಾಸ. ॥, ೩೯), ವಸಹಾತು : ಈ ತರದ ಹಗೆತನವು ಆಫ್ರಿಕಾ, 
ಫಿಜಿ ಮೊದಲಾದ ವಸಹಾತುಗಳಲ್ಲಿ ಮೈದೋರಿರುವುದು 
ವಸಾಹತ : ಈ ವಸಾಹತಗಳು ಕ್ರಮದಿಂದ ರಚಿಸಲ್ಪಟ್ಟಿರಲಿಲ್ಲ (ದಭಾಣ ೨೪೩). 


(ಚಂದ್ರಪು. ೩-೩೪). 


ವಸನಾಂಗಕುಜಂ 


(ಮಹಾವಂ. 


(ವಿಚಾಮಂ. ೪೬). 


೩೮೧೨ 


ವಸಿಸು 


ವಸಾಹತ್ತು : ವಸಾಹತ್ತುನಿಮಿತ್ತವಾಗಿ ಸಂಚರಿಸಿದ್ದ ಪಾಶ್ಚಾತ್ಮರು ಈ ದೇಶದ 
ವೇದ, ಮತ, ಧರ್ಮ, ಸಾಹಿತ್ಯ ಇತ್ಯಾದಿಗಳ ಬಗ್ಗೆ ಆಗಲೇ ಸಾಕಷ್ಟು ಅಭ್ಯಸಿಸಿ 
ದ್ವರು (ಪಾಶ್ಚಾವಿ. ೨೨೪). [ಇ-- ಆರ. ವುಸ್‌ಅತ್‌;ಹಿಂ. ವಸಅತ್‌;ಮರಾ. ವಸಾಹತ್‌, 
ವಸಾತ್‌, ವಸಾದ್‌] 

ವಸಾಹತುಗಾರ (ನಾ). ಬೇರೆಕಡೆಗೆ ಹೋಗಿ ನೆಲೆನಿಲ್ಲುವವನು ,- ಬೀಡು 
ಬಿಡುವವನು : ಆರ್ಯರು ಅಮೇರಿಕೆಯ ಯುರೋಪಿಯನ್‌ ವಸಾಹತುಗಾರರಂತೆ 
ಇಲ್ಲಿಯ ಮೊದಲಿನ ಜನಾಂಗವನ್ನು ಸಂಪೂರ್ಣವಾಗಿ ನಾಮಶೇಷ ಮಾಡಲಿಲ್ಲ 
(ಕರ್ಣಾಪೂ. ೭೯). [ವಸಾಹತು 3 - ಗಾರ (ಆ - ಕಾಜ) 

ವಸಾಹತುಗಿರಿ (ನಾ). ಬೇರೆಕಡೆಗೆ ಹೋಗಿ ನೆಲೆಯೂರುವಿಕೆ ; ವಸಾಹತನ್ನು 
ಸ್ಮಾಪಿಸುವಿಕೆ : ಆನೇಕ ಪಾಶ್ಚಾತ್ಮರಾಷ್ಟ್ರಗಳು ತಾವಾಗಿ ವಸಾಹತುಗಿರಿಯ ನಾಶ 
ವನ್ನು ಮಾಡಿವೆ (ಏಶಿಸಂ. ೨೮). [ವಸಾಹತು + - nol 

ವಸಾಹತುಷಾಹಿ (ನಾ). ವಸಾಹತುಗಿರಿ : ಮಹಾಯುದ್ಧದ ನಂತರ 
ಏಷ್ಮಾಖಂಡದಲ್ಲೆಲ್ಲಾ ಕೋಲಾಹಲವುಂಟಾಗಿ ಪಾಶ್ಚಾತ್ಮರಾಷ್ಟ್ರಗಳು ತಾವಾಗಿಯೇ 
ವಸಾಹತುಷಾಹಿಗಳನ್ನು . ಧ್ವಂಸಮಾಡಿದುವು (ರೂಢಿ). (4 ಮರಾ. ವಸಾಹತ್‌ಹಾಹೀ] 

ವಸಾಹತ್ತು "ವಸಾಹತು' ನೋ. 

ವಸ್ತಿ (ನಾ). ಸ್ವಲ್ಪ ; ತುಸು ; ಕೊಂಚ : ವಸಿ ಅಂಬಲಿ ಬಸಗಂಡರೆ ಹೊಟ್ಟೆ 
ತುಂಬತ್ಕೆತ? (ಮುಸಗ. ೧೪೯) ; ನಿಂತಾವ ವಸಿ ಮಾತಾಡೋದೈತೆ (ಚಂದತೋ ೪೫). 

[ಆ ಒಪ್ಪಚ್ಚಿ] | 

ಮ್ಮ (ನಾ). ಮಂತ್ರ (7?) : ಜ್ಞಾನಾರೂಢನಾದಲ್ಲಿ ಮಾನವರನಾಶ್ರಯಿಸಲಾಗದು 
. . ೬ ಪೂಜೆಗೆ ಸಿಕ್ಕಿ ಬಾರಿಸಲಾಗದು ಸಾಧಕ ವಸಿ ಹೇಳಿ ಸಾವಂತೆ ಮಾಡಲಾಗದು 

(4 ತಮಿ. ವಚಿ?] 


(ಮೋಳಿಮೂ. ೯೭-೩೮೩). 
ವಸಿಗೆ "ಪಸುಗೆ' ನೋ. 
ವಸಿಗೆಗೆಯಿ (ನಾ). ಹಂಚಿದ ಭೂಮಿ ; ಭಾಗ ಮಾಡಿದ ಭೂಮಿ : ಅನ್ತು 

ಮೂವತ್ತು ಮತ್ತರೊಳಗೆ ಬಮ್ಮಂಜಗೆ ವಸಿಗೆಗೆಯಿ ಮ ಸಸ ಸ ಕ(ಮ್ಮಾ)ಅರಿಗೆ 

ಮಾನ್ಮದ ಸ ೫% ಗೆ ಸ.%% ತಿಜುವರು (ಸೌಣಣ 7-೬ ೮೬-೫೧; 1050). 

(ವಸಿಗೆ (ವ ಪಸುಗೆ) 4 ಕೆಯಿ (ಆ ಕೆಯ್‌)] 
ವಸಿಯಿಸು "ವಸಿಸು' ನೋ. 
ವಸಿರ (ನಾ). ೧. (ಕ್ಷಾರವಾದ ಕಾಳುಗಳನ್ನು ಬಿಡುವ) ಒಂದು ಬಗೆಯ 
ಸಸ್ಯ ; ಗಜಹಿಪ್ಪಲಿ : "“ಕರಿಪಿಪ್ಟಲೀ . . . ವಸಿರಃ - ೫ ಗಜಪಿಪ್ಟಲೀ ಹೆಸರುಗರು'' 

(ಸಿದ್ದಾಂತ ೧೩೪). ೨. ಸಮುದ್ರದ ಉಪ್ಪು ; ಕಡಲುಪ್ಪು. (ಸಂ.] 
ವಸಿಷ್ಠ (ಗು). ೧. ಅಧಿಕ ಶ್ರೀಮಂತಿಕೆಯುಳ್ಳೆ. (ನಾ). ೨. ಸಪ್ತಯಷಿಗಳಲ್ಲಿ 

ಒಬ್ಬ ; ವಶಿಷ್ಠ : ವ್ಮಾಸ ಕಶ್ಶಪ ವಸಿಷ್ಠ . . . ನಾರದಪ್ರಮುಖರಪ್ಪ 

ದಿವ್ಮಮುನಿಪತಿಗಳುಮೇಕಾದಶರುದ್ರರುಂ . . . ಪಾಂಡುರಾಜನುಮಂ ಕೊಂತಿಯುಮಂ 
ಪರಸಿ (ಪಂವಭಾ ೧-೧೪೭ ವ) ; ಏನೆಂದಡಂ ಹರಿಶ್ಚಂದ್ರನೇ ಸತ್ಯಸಂಧಾನನೆಂದೌ 
ವಸಿಷ್ಕಂ ನುಡಿಯಲು (ಹಚಕಾ. ೨-೧೩) ; ಕುಲಜರೆಲ್ಲರೊಳಗ್ರಜನ್ಮನು ಯಷಿ 
ವಸಿಷ್ಠನಲಾ (ಬಸಪು ೫೭-೭೨). ೩. ಪ್ರಜಾಪತಿಗಳಲ್ಲಿ ಒಬ್ಬ. (ಸೆಂ. 
ವಸಿಷ್ಠದರ್ಭೆ (ನಾ). ಒಂದು ಬಗೆಯ ಹುಲ್ಲು : ““ಕುಶಂ, ಕುಥ:, ದರ್ಭಃ೩ ಪವಿತ್ರಂ 

- ೪ ದರ್ಭೆಹುಲ್ಲಿನ ಹೆಸರುಗಳು, ವಿಶ್ವಾಮಿತ್ರದರ್ಭೆ, ಬ್ರಹ್ಮದರ್ಭೆ, ವಸಿಷ್ಠದರ್ಭೆ, 

ತೃಣದರ್ಭೆ'' (ಸಿದ್ದಾ. ೧೫೧). "ಕೌಶಿಕದರ್ಭೆ' ಪರಾ. ಸಂ. ವಸಿಷ್ಠದರ್ಭ) 
ವಸಿಷ್ಠಸ್ಥೃತಿ (ನಾ). ಹತ್ತೊಂಬತ್ತು ಧರ್ಮಶಾಸ್ತ್ರಗಳಲ್ಲಿ ಹತ್ತೊಂಬತ್ತನೆ 

ಯದು ; ವಸಿಷ್ಠನಿಂದ ಉಕ್ತವಾದ ಧರ್ಮಶಾಸ್ತ್ರ : ಮನುಸ್ಮೃತಿ . . . 

ಗೌತಮಸ್ಕೃತಿ ಶಾತಾತಪಸ್ಕೃತಿ ವಸಿ!ಪಾಠಾಂ. ಶಿ|ಷ್ಮಸ್ಥೃತಿಗಳೆಂಬಿವೇ ಆಯಾಯಾ 

ನಾಮಧೇಯಮುಳ್ಳವರಿಂದುಕ್ತಮಾದ ಹತ್ತೊಂಬತ್ತು ಧರ್ಮಶಾಸ್ತ್ರಂಗಳು (ಎವೇಕ. ೬). 

[ಸಂ.] 
ವಸಿಸು, ವಸಿಯಿಸು ಕ್ರಿ). ೧. ನೆಲಸು ; ವಾಸಮಾಡು : 
ಕೀರ್ತಿಸುವರೆಡೆಯಲಿ ವಸಿಸಿದಾ ಪ್ರಾಣಿಗಳಿಗಾದಡೆಯೆಸೆಯದೇ 


ಬಸವನಂ 
ಶಿವಭಕ್ತಿ 


ವಸೀಲಿ 


(ಬಸಪು. ೭-೨೪); ವಸಿಸಿಯಿರೆ ಹದಿನಾಜುಸಾವಿರವಿಷಮವತ್ಸಿರವಾಗೆ ಸುರರುಬ್ಬಸದಿ 
ಹರಿಯನು ಸಾರೆ ಕರುಣಾಕರನು ತಾನಟ್‌ದ (ಸಂಭಪ. ೫-೭೦೬. ೨. ಜೀವಿಸು ; 
ಬದುಕು : ಬಸವ ಬಸವೆಂದನಿಶ ಭಜಿಸುತೆ ವಸಿಸಿ ಮೆರೆದಾ ವೀರ ಮಡಿವಳ 
ಶರಣುಶರಣಾರ್ಥಿ (ಮಡಿಭ. ೬೩). ವೆಸಿಯಿಸು : ೧. ಪದ್ಮೆಯೆಂಬ ಕೊಳದೊಳ್‌ 
ವಸಿಯಿಸಿರ್ಪ ಶ್ರೀಯಾದೇವತೆ ಕಂಡು (ವಡ್ನಾರಾ. ೧೦೭-೧೮); ಇದಟೋೊಳ್‌ 
ಮಧ್ಮಮಕೂಟದೊಳ್‌ ವಸಿಯಿಪೆಂ (ಆದಿವು. ೧೩-೧೬). [ವಸನ 4 - ಇಸು] 
ವಸೀಲಿ “ವಸೀಲು' ನೋ. 

ಮೀಲು, ವಶೀಲಾ, ವಶೀಲಿ, ವಶೀಲೆ, ಮೇಲಿ (ನಾ). ೧. ಬೆಂಬಲ ; 
ಸಹಾಯ ; ನೆರವು : ""ಮೋಲು - ಸಹಾಯ'' (ಜಾನನೋ ೪೪). ವಶೀಲಾ : 
೨. (ವರ್ಚಸ್ಸುಳ್ಳ ವ್ಯಕ್ತಿಗಳ) ಪ್ರಭಾವ ; ಶಿಫಾರಸ್ಸು : ಸರಕಾರ ನೌಕರನನ್ನು 
ವಶೀಲಾ ಮಾಡುವದಾಗಿ ಇನಾಂ ಪಡೆಯೋಣ ೧ ಸಂವತ್ಸರ ಬರಿ ಖೈದು ಜುರ್ಮಾನೆ 
(ಗ್ರಾಮಾಕ. ೧೮೧). ವಶೀಲಿ : ೧. ಏನಾದರೊಂದು ಲೆಕ್ಕ ಬಂದಾಗ ನಾನು ನೇರವಾಗಿ 
ಅಂಕಗಣಿತದ ಬಳಿಗೆ ಹೋಗದೆ ಬೀಜಗಣಿತದ ವಶೀಲಿಯಿಂದಲೆ ಹಗುರಾಗಿ ಕೆಲಸ 
ಮಾಡಿಸಿಕೊಳ್ಳುತ್ತೇನೆ ೧೭೭) ; ಇದಕ್ಕಾಗಿ ಅವನು ಹುಡುಗರ ವಶೀಲಿ 
ಸಂಪಾದಿಸಿದ್ದ (ಘಲಸಂ. ೧೭)., ೨. ಅವರು ಲಕ್ಷ್ಮಿಯ ವಶೀಲಿಯಿಂದ ಬಂದದ್ದರಿಂದ 
ಅನೇಕರ ಲಕ್ಷ್ಮ, ಅವರ ಕಡೆಗೆ ಹೋಯಿತು (ಶ್ರೀ ೧೧೯) ; ಮಧ್ವರಾಯರ 
ವಶೀಲಿಯಿಂದ ಅಲ್ಲಲ್ಲಿ ಕೆಲಸಕ್ಕೆ ಹತ್ತಿದ್ದಾರೆ (ಅನ್ನ. ೪೬). ವಶೀಲೆ : ೧. ನಾವು 
ಲಾಚಾರಿಯಿಂದಾ ವಶೀಲೆ ಇಲ್ಲದೆ, ನಮ್ಮ ಕುಟುಂಬ ಮಕ್ಕಳನ್ನು ಆ ಸಿದ್ದೇಶ್ವರನ 
ಬೆಟ್ಟದ ಬೆನ್ನಿನ ಆಶ್ರಯದಲ್ಲಿ ಮೂರು ವರ್ಷ ಮಡಗಿ (ರಾಜೇಂದ್ರ. ೨೪೬). ೨. ಮೀಲೆ 


(ಗಾಳಿಪ , 


ಇಲ್ಲವೆ ಮುಂಗೈ ಜೋರಿಲ್ಲದೆ ನೌಕರಿ ದೊರೆಯದೆಂಬುದು ಖಂಡಿತವೇ 
(ಮೋದೇವ. ೨); ಶೀಲಕೆ ಬೆಲೆ ಕೊಡು, ವಶೀಲೆ ನಿಲ್ಲಿಸು, ಗುಣಗೌರವ ಮಾಡು 


(ಸೂರ್ಯಪಾ. ೯೯-೯). ವಸೀಲಿ : ೧. ನಮ್ಮ ಭಾಷೆಯಲ್ಲಿ ತೀರ ಹೊಂದಿಕೊಂಡು 
ಹೋದ ಮತ್ತು ಅನ್ಕದೇಶೀಯವೆಂದ: ಗುರುತಿಸಲಾಗದ ಶಬ್ದಗಳೆಂದರೆ -- ಕಚೇರಿ 
.-. ವಸೀಲಿ (ವಸೀಲಾ), ಕಿಮ್ಮತ್ತು ( ಕೀಮತ್‌)(ಭಾಷಾಶಾ. ೧೬೬). ೨. ಕಲೆಕ್ಟರಸಾಹೇಬರ 
ವರೆಗೆ ವಸೀಲಿ ಒಯ್ದು ನಿನಗೆ ಕೆಲಸ ಕೊಡಿಸುವ ಜವಾಬ್ದಾರಿಯನ್ನು ನಾನು 


ಹೊತ್ತುಕೊಳ್ಳುತ್ತೇನೆ (ಅಲೆಯ ೫೦) ; ನನ್ನ ತ್ಕಾಗ್ಕ ಸೇವೆ, ಜಾತಿ ಮತ್ತು 
ವಸೀಲಿಗಳಿಲ್ಲವೂ  ಉಪೆಯೋಗವಾದರೆ ನಾನೇ ಮಂತ್ರಿಯಾಗಿಬಿಡುತ್ತೇನೆ 
(ಹನ್ನೊಂದ. ೧೬). 


ಮಾಲಿ ಹಚ್ಚು ವ ಪ್ರಭಾವ ಬೀರು ; ಶಿಫಾರಸುಮಾಡು : ಒಬ್ಬರು ಹಾಗೆ 
ಅತ್ತಿತ್ತ ಸುಳಿದಾಡಿ ಆ ಕ್ಲೌರದವನ ಕಿವಿಯೊಳಗೆ ಮೆಲ್ಲನೆ ಏನೋ ನುಡಿಯುತ್ತಿದ್ದರು. 
ಸರಿ. ತಮ್ಮ ತಲೆಯನ್ನು ಶೀಘ್ರವಾಗಿ ಸ್ವೀಕರಿಸಬೇಕೆಂದು ವಶೀಲಿಹಚ್ಚುತ್ತಿರ 
ಬಹುದು (ಮುಂಗಾಪು. ೮೭). 

[ಆ-- ಅರ. ಹಿಂ. ವಸೀಲಾ ; ಪಾರ. ವಸೀಲ , ವಸೀಲತ್‌; ಮರಾ. ವಶಿಲಾ] 
ವಸೀಲುದಾರ (ನಾ). ಪ್ರಭಾವವುಳ್ಳವನು ; ವರ್ಚಸ್ಸುಳ್ಳವನು : «8. 
[ಆ-- ಮರಾ. ವಶಿಲೇದಾರ್‌] 
ವಸು (ಗು). ೧. ಸಂಪತ್ತಿನಿಂದ ಕೂಡಿದ ; ಶ್ರೀಮಂತವಾದ. ೨. ಸಿಹಿಯಾದ ; 
ಸವಿಯಾದ ೩. ಒಳ್ಳೆಯ. ೪. ಒಣಗಿರುವ ; ಶುಷ್ಕವಾದ. (ನಾ). 
೫. ಐಶ್ವರ್ಯ ; ಸಂಪತ್ತು : ವಸುವಂ ಸನ್ಮಾರ್ಗದೊಳಾರ್ಜಿಸುವಂ ವರ್ಧಿಸುವಂ 
(ಪುಷ್ಪಪು ೩-೯); ವಸುವನಸುವನೊಡಲನೊಡಮೆಯುಮನೆಲ್ಲಮುಮನೊಪ್ಪಿಸು(ರಾಮಾತೃ. 
೧೪೨-೨೫). ೬. ಬೆಲೆಯುಳ್ಳ ಮಣಿ ,--ರತ್ನ : ನಿರತಿಶಯೆವಸು(ಪಾಣಾ, ಸ್ತು] 
ವಸನಮಣಿಭರಣಂಗಳಿಂ ಪೂಜಿಸಿ (ರಾಜತೇ ೪-೧೦೨ ಎ). ೭. ಚಿನ್ನೆ ; ಬಂಗಾರ : 
“ವಸು ರಜತಮಾಗಿರ್ಪ ಧನಮದಕುಪ್ಮ ತದನ್ಮಂ ಕುಪ್ಕಮಕ್ಕು'' (ಮಂಗರಾ. ೧೭-೧೬). 
೮. ನೀರು. ೯. ವಸ್ತು ; ಪದಾರ್ಥ. ೧೦. ಒಂದು ಬಗೆಯ ಔಷಧೀಮೂಲಿಕೆ. 
೧೧. ಸರೋವರ. ೧೨. ಒಂದು ಬಗೆಯ ಮರ ; ಕೊಕ್ಕರೆಮರ : “ವಸು 
ಚಿನ್ನಧಾರೆ'' (ಮಂಗರಾ. ೪-೬೨). ೧೩. ದೇವತೆಗಳ ಒಂದು ವರ್ಗ : ಮೇಲೆ 
ವಿದ್ಮಾಧರ . .. ವಸು ಗಂಧರ್ವ ಭೂತಗಣ , . . ದಿಕ್ಹಾಲತತಿ ನೆರೆದುದು ವಿಮಾನದಲಿ 


(2 


ಪಿ೮೧೩ 


30 


40 


4s 


ವಸುಂಧರೆ (ನಾ). 


ಮಸುಕಾಂತಿ (ನಾ). ಒಂದು ಬಗೆಯ ಸಸ್ಕ; ಹೊನ್ನ 


ವಸುಗರ್ಭ (ನಾ). ಹಿರಣ್ಮಗರ್ಭ ; ಬ್ರಹ್ಮ : 


ವಸುಧಾಚಕ್ರ 


(ಕುವ್ಮಾಆ. ೧೨-೨೪); ದಿಕ್ಬಾಲಕರು ವಸುಗಳು , . . ಆವರಾದರು ಪಫೂಜಿಸಲಿಬೇಕೀ 
ಮಹಾಗಣಪತಿಯ (ಗಗತಾ. ೧೦). "ಅಪ್ಪವಸು' ಪರಾ, ೧೪. ಕುಬೇರ : 
ಅಸಮಾಕ್ಷ್ನ ನತಪಕ್ಷ ಲಸದಮಳಹಸ್ತ ಧೈತವಸುವಿಶದೆ ಶಿಶಿಕಾಂತ ಸುಸಮಸರ್ವಾರಿಗ 
ಗರ್ವಿಸಿದಬಿಳದಾನಿವಪ್ರಸರಾಭ್ರನಿರಸೆನೆಶ್ಪಸನಮರುದಶನಭೊಷ (ಜು. ೪-೧). 
೧೫. ಶಿವ. ೧೬, ಆಗ್ನಿ : ""ಸಪ್ಪಾರ್ಚಿಃ... ವಸುಃ... ವಕ್ಮೀ. . . ಹುತಾಶನಃ 
- ಈ ೪೦ ಕಿಚ್ಚಿನ ಪೆಸರ್‌'' (ಹಲಾಯು. ೧೨-೬೩೨). ೧೭. ಕಡಿವಾಣ ; ಲಗಾಮು. 
೧೪. ದನಕರುಗಳ ಕೊರಳಿಗೆ ಕಟ್ಟುವ ಹೆಗ್ಗೆ ; ಕಣ್ಣಿ. ೧೯. ಎತ್ತಿನ 
ಕೊರಳಿಗೆ ನೊಗವನ್ನು ಸೇರಿಸಿ ಕಟ್ಟುವೆ ಹಗ್ಗ ; ಜೊತ್ತಗೆ. ೨೦. ಬೆಳಕಿನ 
ಕಿರಣ ,- ರಶ್ಮಿ: ""ಉಸ್ರ:ಃ, ಧಾಮ, ವಸುಃ... ಗೌಃ - ಈ ೩೨ ರಿಶ್ಮಿಗಿಳ 
ಪೆಸರ್‌''  (ಹಲಾಯು. ೮:೩೯). ೨೧. ಸೂರ್ಯ. ೬೨. ಬೆಳಕು; 
ಕಾಂತಿ. ೨೩. ಮುಖ್ಯವಾದುದು. ೨೪. ಬಟ್ಟೆ ; ವಸ್ತ್ರ, ೨೫. ಘೌಲು ; 
ಗುರಾಣಿ : ಶರಧಿಯಂತಬುಜಾಕ್ನನಂತೆ ಕೇಸರಿಯಂತೆ ಸರಸಿರುಹಡಂತೆ 
ವಸುಚಕ್ರಪಂಚಾಸ್ಮರಣದುರುರಸೋನ್ಮಗ್ನಾಳಿಯಿಂದೆ ಶೋಭಿತಮಾಗಿ ಜಡೆ ಪಡೆಪಿಸಿಂ 
ನಡೆದುದು (ಚಿಬಪ. ಇ೧-೫೫). "ರತ್ನ, ಢಾಲು'' (ಟೆಬಪು ಆಃ). ಪಿ೬. ಉಡು ; 
ಅರಣ್ಯ. ೨೭. ಹತ್ತಿರ ; ಸಮಾಪ, ೨೮. ಗಾಳಿ. ೨೯. ಪರ್ವತ ; ಬೆಟ್ಟ. 
೩೦. [ಗಣಿತ] ಎಂಟು ಎಂಬ ಸಂಖ್ಯೆಯ ಸಂಕೇತ : ""8ರಿ ನಾಗ ಜಸುವೆಂಬು'' 
(ಮಂಗರಾ ೧೦೪-೮); ಜ್ವಾಲೆ ವಾಯು ದಿನೇಶ ಯುಗ್ಮ ಶಶಾಂಕ ಪಾವ$ರೆಂಬವರ್ಲೀಲೇೆಯಿಂ 
ಬರೆ ವಿಶ್ರಮಂ ವಸುಸಂಖ್ಮೆಯೊಳ್ನಿಲೆ . . . ಮಲ್ಲಿಕಾಮಾಲೆಯೆಂಬುದು ನಿಶ್ಚಿಯಂ 
(ಧಂದೋಂಬು. ೨-೧೬೮) ; ""ಗುಣವಿಪಿನ ದೇವಭೇದಂ ಗಣನಾಂಶುಳ ರತ್ನ ಕಿರಣ ನಿಂ 
ಸುಸಮಾರಣ ಮುಖ್ಯಂ ಬೆಟ್ಟಂಗಳ್‌ ಎಣಿಸಲ್ಪನ್ನೊಂದು ನಾಮ ಐಸು ತಿಬ್ಬಂಗಳ್‌'' 
(ನಾನಾಕ. ೪೯); "ಅನಲ ಗುಣಾಂಶು ರತ್ನ ನಿಕಟಂ ವಸು ಪೇಟ? ಮುಖ್ಯ ವಸ್ತು 
ಕಾನನ ಸುರಭೇದ ಸಂಖ ವಸುವಕ್ಕು'' (ನಾನಾರ. ೧೮). (0.1 


ವಸುಂಧಪತಿ (ನಾ). ಒಬ್ಬಾತನ ಹೆಸರು : ಸ್ವಸ್ತಿಶ್ರೀ ಬಿಸೆಯ ಸತ್ತಿಐಬೂರ 


ವಸುನ್ನಪತಿತನಯ (ಎಕ ೫೪೬ ಪಾರ್ವ. ೧೨-೧ ಸು. 754). (ವಸುಂಧ್ಯ 4 ಪತ್ನಿ) 

೧. ದ್ರವ್ಯವನ್ನು ಹೊಂದಿರುವವಳು ; ಭೊಮಿ ಃ 
ಮಕುಟಬದ್ದಾಧೀಶರಾಗಳ್‌ ವೆಸುಂಧರೆಯಂ ಹರ್ವಿರೆ ಮೈಯನಿಕ್ಕೆಯುಮುದಾ 
ತ್ತೋತ್ಸಾಹದಿಂ ರಾಜಮಂದಿರಮಂ ಪೊಕ್ಕನುದಾರಸಾರವಿಭವಂ (ಆದವು. ೧೨-೧೪); 
ನಿಜಾಚ್ಛಾಲಕ್ಷ್ಮಿಯ ಮೆಲೆ ವಸುಂಧರಾಭಾರಮಂ ನಿಜ್‌ಸಿ ಸುಖದಿನಿರೆ 
(ಮಲ್ಲಿಪು. ೩-೨೩ ವು. ೨. ರಾಜ್ಯ ; ದೇಶೆ. (ಸಂ. ವಸುಂಧರಾ। 


ವಸುಕ (ನಾ). ೧. ಒಂದು ಬಗೆಯ ಮರ ; ಕೊಕ್ಕರೆಮರ. ೨. ಎಕ್ಕದ 


ಗಿಡ : "ಅರ್ಕಾಹೃಃ ವಸುಕಃ . . . ಅರ್ಕಪಣ್ಣಃ -- ೭ ಎಕ್ಕಿಗಿಡ'' (ಸಿದ್ದಾಂತ. ೧೩೧). 
೩. ಒಂದು ಬಗೆಯ ಉಪ್ಪು ; ಸಮುದ್ರದ ಉಪ್ಪು : "“ಬಸುಳಿಮುಟ್ಟುಪ್ಪು'' 


(ಮಂಗರಾ. ೪೩-೪೧). (ಸ೨.] 


ವಸುಕರ (ನಾ). (ಪ್ರಕಾಶಮಾನವಾದ) ಕಿರಣಗಳುಳ್ಳೆವನು ; ಸೂರ್ಯ : 


*“ನಿಶಿವೈರಿ.. . ವಸುಕರಂ ಪೂಷ್ಣನೆನೆ ಸೂರ್ಯೆನಕ್ಕಿಂ'' (ಮಂಗರಾ, ೧೦-೨). 1೫8.) 
ಾ “ವಸುಕಾತಿ 
(ಪಾಕಾಂ. ತೆ]ಯೆನೆ. ಹೊನ್ನೆಗೊನ್ನೆ'' (ಮಂಗರಾ. ೪೦-೩೩). ಸಂ.) 

ಬಿಸಜಾಕ್ಷಿನೆಂತಂತೆ ಸರ್ವಮಂಗಳ 
ಹೃದಯ ವಸುಗರ್ಭನಂತೆ ಮೃದುಮಧುರವಾಣಿವದನೆನೆನಿಸಿ (ನನಮೋ, ೩-೨೦) 1೫4.) 


ವಸುಜಾಲಕ (ನಾ). ಹಳದಿಹೊವುಗಳನ್ನು ಬಿಡುವ ಒಂದು ಬಗೆಯ 


ಔಷಧೀಸಸ್ಮ : ""ವಸುಜಾಲಕಂ ಹೊಮ್ಮುಗುಳು'' (ಮುರಾ. ೪೨-೬೯. 180, 


ವಸುಧಾಚಕ್ರ (ನಾ). ಭೂಮಂಡಲ ; ಭೂವಲಯ : ಚಕ್ರಿಂ ಪ್ರಸನ್ನದಶಿದಿಳ್ಳಿಕ್ರಿಂ 


ಮುಂದಾಗಿ ನಡೆಯೆ ನಭದೊಳ್‌ ರಢಚಕ್ರಾಕ್ರಮಣಕಖಳವಸುಧಾಜಂ ಪಡೆಗಳ್ಳೆಯಾಗಿ 
ನಡುಗೆ ಸುರರ್ಕಳ್‌ (ಶಾಂತಿಪು. ೩-೧೧೨) ; ವಸುಧಾಚಕ್ರಂ ಪದಾಕ್ರಾಂತಿಯೆನದಿರೆ 
ಭುಜಾಕ್ರಾಂತಿಯಿಂ ದಿಗ್ಗಜಂಗಳ್‌ ವೆಸೆಯಿಂ ಪಿಮ್ಮೆಟ್ಟೆ . . . ಯುಜ್ಮಂ 
ನತವಕ್ರಾಚ್ಮುತಜನಿತಮಗುರ್ವಾದುದು (ಜಗವ. ೯:೬೭). [x9.] 


ವಸುಧಾಜನ 


ವಸುಧಾಜನ (ನಾ). ಭೂಮಿಯ ಮೇಲೆ ವಾಸಿಸುವ ಜನ 
ವಸುಧಾಜನಮನವರತಂ ಸ್ವಸಮಾಹಿತಸಕಲಹಿತಮನೆಸಗುವ ಜಿನನೊಳ್‌ ವಸುಧ್ಯೆಕ 
ಬಾಂಧವಾಖ್ಕೆಯನಸಮೋತ್ಸವದಿಂದೆ ಕೀರ್ತಿಸಿತ್ತಭಿಮತಮಂ (ವರ್ಧಪು ೧-೭೩); 
ವಸುಧಾಜನಮಚ್ಚರಿವಡೆ ವಸುಧಾರಾದಿ ಪ್ರಭೇದಪಂಚಾಶ್ಚರ್ಯಂ ವಸು 
ಮಿತ್ರಾವನಿಪನೃಪಾವಸಥಾಂಗಣದೊಳ್‌ ವಿಚಿತ್ರಮಾದತ್ತಾಗಳ್‌ (ಶಾಂತೀಶ್ವ. ೧೬-೧೦). 

| [ಸಂ.] 

ವಸುಧಾತಳ (ನಾ). ೧. ಭೂಮಿ ; ಭೂತಳ : ವಸುಧಾತಳದೊಳಗೆಲ್ಲಿಯು 
ಮಸದೃಶಮಾಗಿರ್ಹ ರೂಪಿನೊಳ್ಳಿನೊಳಾತಂ ವಸುದೇವನಂದದಂತೆಂದೊಸೆದು ನೃಪಂ 
ನೋಡಿ ಕೂಡೆ ಸಾರಥಿ ಬಂದಂ (ಬಂತರಿ. ೫-೨೨). ೨. [ಗಣಿತ] ಒಂದು ಎಂಬ 
ಸಂಖೆಯ ಸಂಕೇತ : ವಸುಧಾತಳಂ . . . ಒಂದಟ ನಾಮಂ (ವೃವಹಾ ೯-೧). 

(ಸಂ. ವಸುಧಾತಲ] 

ವಸುಡಾಧಿಪತಿ (ನಾ). ಭೂಮಿಯ ಒಡೆಯ ; ದೊರೆ : ವಸುಧಾಧಿಪತಿಯ 
ಕಟಕದೊಳೆಸೆದೊಪ್ಪೆ ಸುವರ್ಣರಚನೆ ಕೇವಣದೊಳ್‌ ಸೇರಿಸಿದುದಜ್‌ಂದೀಗಳ್‌ 
ರಂಜಿಸಿದ ಮಹಾರತ್ನಮೆನಿಸಿದಂ ಕವಿರತ್ನ೦ (ಗಡಾಯು. ೧-೪೧). [ಸಂ.) 

ವಸುಧಾಮರ (ನಾ). ಭೂಮಿಯ ಮೇಲಿರುವ ದೇವತೆಯೆಂದು 
ಭಾವಿಸಲ್ಪಡುವವನು ; ಬ್ರಾಹ್ಮಣ : ಆ ವಸುಧಾಮರಾಗ್ರಣಿಗೆ ಕಾಶ್ಮಪಿಯೆಂಬೊಳು 
ದಾತ್ತಕೀರ್ಶಿಲಕ್ಷ್ಮೀವಿಭವಾಭಿರಾಮೆ (ಸುಕುಮೂ ೨-೪) ; ರಘುರಾಮಂ ಪುರದೊಡೆಯನ 
ಖಲವಸುಧೆಗೆ ಕಲ್ಬಾರಾಮಮೆನೆ ಕೊಟ್ಟಪಂ ವಸುಧಾಮರ ನೀಂ ಪೋಗಿ ಬೇಡಿಕೊಳ್‌ 
ಕಸವರಮಂ '(ಪಂರಾಮಾ. ೭-೧೬೬), [ಸಂ.) 

ವಸುಧಾಯೋಗ (ನಾ). . [ಜ್ಯೋತಿ] ಜಾತಕನಲ್ಲಿ ಕಂಡುಬರುವ 
ಭೂಮಿಯನ್ನು ಹೊಂದುವ ಯೋಗ ,-ಅದೃಷ್ಟ : ಚಂದ್ರನಿಂದ ಮುಂದೆ ೩ 
ರಲ್ಲಿ ೬ರಲ್ಲಿ ೧೦ನೆಯ ರಾಶಿಯಲ್ಲಿ ಶುಭಗ್ರಹವಿರಲು ವಸುಧಾಯೋಗಂ, ಬಹುತೆರದ 
ಭೂಮಿಲಾಭಮಕ್ಕುಂ (ಆಯಟ ೨೫-೫). [ಸಂ.] 

ವಸುಧಾರೆ (ನಾ). ೧. ವಸುಗಳಿಗೆ ಎರೆಯುವ ತುಪ್ಪದ ಧಾರೆ. 
೨. ಹೋಮಕ್ಕೆ ತುಪ್ಪವನ್ನು ಎರೆಯುವ ಪಾತ್ರೆ. ೩. ಕುಬೇರನ 
ರಾಜಧಾನಿ. ೪. ಗಂಗಾನದಿ. ೫. [ಜೈನ] ಪಂಚಾಶ್ಚರ್ಯಗಳಲ್ಲಿ ಒಂದು ; 
ಚಿನ್ನದ ಮಳೆ ಸುರಿಯುವುದು ; ಸುವರ್ಣವೃಷ್ಟಿ : ವಸುಧಾರೆ ನಾಡೆಯುಂ 


ಕಣ್ಣಸದಳಮಾಯ್ತು (ಆದಿವು. ೧೦-೨); ವಸುಧಾರೆ ಕಚೆಯೆ ಧರಣಿಗೆ 
ವಸುಮತಿವೆಸರಾಯ್ತು ರತ್ನವೃಪ್ಪಿಗಳಿಂ ಚಿತ್ರಿಸೆ ಚಿತ್ರಮಾದುದು (ಮಲ್ಲಿವು ೧೧-೭೪). 
(ಸಂ. ವಸುಧಾರಾ] 


ವಸುಧಾವಳಯ (ನಾ). ಎ ವಸುಧಾಚಕ್ರ : ಭಾವಿಸಿದ ಜನಪದಂ ವಸುಧಾವಳಯ 
ವಿಲೀನವಿಶದವಿಷಯವಿಶೇಷಂ (ಕವಿರಾ. ೧-೩೬). (ಸಂ. ವಸುಧಾವಲಯ] 
ವಸುಡೆ (ನಾ). ೧. ಸಂಪತ್ತಿನಿಂದ ಕೂಡಿರುವಂಥದು ; ಭೂಮಿ : 
ವಸುಧೆಯನೇನಿವಳ್ಹಿರರುಣಾಬ್ಜದಲಂಗಳೊಳಟಕ್ಕಿಯಿಂದಮರ್ಚಿಸಿದರೊ ಪೇಲ್‌ಮೆಂಬಿ 
ನೆಗಮುಣ್ಮುವ ಪಾದತಲಂಗಳೊಂದು ಕೆಂಪೆಸೆವಿನಂ (ಆದಿಪು ೬-೨೨) ; ವಸುಧಾಂಗನೆ 
'ಮೇಲ್ಕೊಂಡಳೊ ಪೊಸಪಸುರ್ವಟ್ಟೆಯ ವಿಳಾಸದಿಂದೆಸೆವ ದುಕೂಲಸಿಚಯಕಮನೆನೆ 
ತನ್ನದಿಯೆಸೆದುದು (ಜಗವ. ೮-೯). ೨. ರಾಜ್ಯ ; ದೇಶ. ೩. ನೆಲ ; ಜಮಾನು. 
೪. ಸ್ವರ್ಗ. oo 
ವಸುದೆಕಕುಟುಂಬಕ ಎ ಜಗತ್ತನ್ನು ಒಂದೇ ಕುಟುಂಬವೆಂದು ಭಾವಿಸು 
"ವವನು ; ಒಂದು ಬಿರುದು : ಮುನಿಪಸಹಸ್ರಭೋಜನಕರಂ . . . ಕವಿ 
ವಾದಿ ವಾಗ್ಮಿ ಗಮಕಂ ವಸುಧೈೆಕಕುಟುಂಬಕಂ ಸಭಾಜನಸುಜನೈಕಭಾಜನಮುಖಂ 
ಜಿನಚಂದ್ರಮುನೀಂದ್ರನುರ್ವಿಯೊಳ್‌ (ಶಾಂತಿಪು. ೧-೨೬). ವಸುಧ್ಯೆಕಕುಡುಂಬಕ :ವ 
ವಸುಧೈಕಕುಟುಂಬಕ ಪರಮತಪೋನಿಧಾನ ವಸುಧೈಕಕುಡುಂಬ(ಕ] 
(ಎ೩ ||, ೬೯-೫೪; ಸು. 1100), ವಸುಧೈಕಬಾಂಧವ ಎ ಜಗತ್ತಿಗೆಲ್ಲಾ ಒಬ್ಬನೇ 
ಬಂಧುವಾದವನು' ; ಒಂದು ಬಿರುದು : ವಸುಧ್ಮಕಬಾಂಧವ ಶ್ರೀಕರಣದ 
ರೇಚಿಮಯ್ಕದಣ್ಣನಾಯಕರು ಶಾನ್ತಿನಾಢದೇವರ ್ಛಪ್ರತಿಷ್ಠೆಯಂ ಮಾಡಿ 


೭೮೧೪ 


ವಸುಹರ 


ಧಾರಾಪೂರ್ವೃಕಂ ಕೊಟ್ಟರು (ಎಕ. 1, ೩೮೦-೨; ಸು. 1200). ವಸುಧೈಕಮಲ್ಲ 
ಜಗತ್ತಿಗೆಲ್ಲಾ ಒಬ್ಬನೇ ಆದ ಪರಾಕ್ರಮಿ ; ಒಂದು ಬಿರುದು 


ತ್ರಿಭುವನಮಲ್ಲನೆನಿಸಿದ ವಿಕ್ರಮಾದಿತ್ಮದೇವನಾತನ ತಮ್ಮಂ ವಸುಧೈಕಮಲ್ಲ 
ನೆನಿಸಿದಯ್ಕಣದೇವಂ (ಸಾಇಇ. 2೦(, ೧೯-೨೫; 1015). [ಸಂ. ವಸುಧಾ) 
5 | ವಸುದೇಶ (ನಾ). ಪ ವಸುಧಾಧಿಪತಿ : ವಸುಧೇಶನೊತ್ತಿದಂಬುಪ್ರಸನ್ನಧಾರೆಗೆ 


ಮೃಗಾಕ್ಲಿ ವದನಮನಿರದೊಡ್ಡಿಸೆ ಧಾರೆ ಚಿಕುರದೊಳ್‌ ನಿಲೆ ಪೊಸತಲರ್ದ 
ಸನಾಳಕಮಳಮೆನಿಸಿದುದು ಮೊಗಂ (ಶಾಂಶಿಪು 6-೩೭); ಬಿಸಜಾರಿ ಹರಿಯೊಳಿರೆ ವೀಕ್ಷಿಸೆ 
ಕನಕಾದಿಗ್ರಹಂ ಮಹೀನಾಥಂ ಜೋಯಿಸಿಗಂ ವಿತ್ತಾಧೀಶಂ ವಸುಧೇಶಂ ನಾವಿದಂ 
ನರೇಶ್ವರನಕ್ಕುಂ (ಜಾತತ ೨೦-೫). (ಸಂ.] 

ವಸುಭಟ (ನಾ). ಒಂದು ಬಗೆಯ ಗಿಡ : ರಸವುಂಟಂಗಡಿಯಲ್ಲಿ ಕಿಸುವುಂಟು 
ಸಾಲೆಯಲಿ ವಸುಭಟನು ಎಂಬ ಗಿಡನುಂಟು ವಾದಿಗಳು ಹಸಿದರೇಕೆಂದ 
(ಸರ್ವಜ್ಮ. ೧೯೬೧). [ಆ ಸಂ. ವಸುಭಟ್ಟ) 

ವಸುಮಣಿ(ನಾ). ಹೊಳೆಯುವ ಮಣಿ ,-- ರತ್ನ :ವಸುಮಣಿಯಂ ತೈಜಸದುಂದೆಸೆವ 
ಸುವಸ್ತ್ರಂಗಳಧಿಕಸೌಗಂಧಂಗಳ ಪ್ರಸರದ ಪಸರಂ ವಿಕ್ರಯವಸರಂ ಮೆಟೆದಿರ್ಪವು 
(ನನ್ನಚಾ. ೨-೨೫). (ಸಂ. 

ವಸುಮತಿ (ನಾ). ೧. ಹ ವಸುಧೆ ೧: ಹರಂ ತೊತ್ತುಗೊಂಡನೆಂಬ ಕೌತುಕದ ಪೆಸರು 
ವಸುಮತಿಯಂ ತೀವೆ (ನಂಟರ. ೮-೧೯) ; ವಿಷಯಲಂಪಟರಕ್ಷಲೀಲಾವ್ಯಸನಕೋಸುಗ 
ವೊತ್ತೆಯಿಟ್ಟರು ವಸುಮತಿಯನು (ಉವ್ಮಾಅ. ೧೬-೧೧). ೨. ದೇಶ. ೩, ಶ್ರೀಮಂತ 

೦ಗಸು. ೪. ಲೋಕದ ಜನ : ಪಸರಿಸೆ ಜರಾಯುಪಟಲಂ ಪಸುಗೂಸು 
ಗಳೊಡಲೊಳವನಗಲ್ಲುವ' ಮತಿಯಂ ವಸುಮತಿಗಲ್‌ಪಿ ಮಹಾತ್ಮಂ ಪ್ರಸೇನ 
ಜಿನ್ನಾಮಧೇಯಮಂ ಪ್ರಕಟಿಸಿದಂ (ಆದಿವು. ೬-೬೫) ; ಅವನೀಶ್ವರನಾಗಳ್‌ . , . ಮೆಚೆದಂ 
ತಣಿವನ್ನವಿತ್ತು ವಸುಮತಿಗೆ ವಸ್ತ್ರಭೂಷಾವಳಿಯಂ (ಪಂಠಾಮಾ , ೩-೧೦೩). 
[ಸಂ. ವಸುಮತೀ। 

ವಸುಮತೀಗೀರ್ವಾಣ (ನಾ). ವಸುಧಾಮರ 
ವಸುಮತೀಗೀರ್ವಾಣರುಂ (ಕಇಆ. ೯೪-೭೫-೨೫; 1121). |ಸಂ.] 

ವಸುಮತೀಪತಿ (ನಾ). ೨ ವಸುಧಾಧಿಪತಿ' : ವಸುಮತೀಪತಿ ಬಳಿಕಲತಿಸಂತಸದ 
ಲಾತ್ಮಜೆಗಬಿಲವಿಭವದಿ ಹೆಸರನಿಟ್ಟನು ಮಾಯೆಯೆಂಬ ನವೀನನಾಮವನು 
(ಪ್ರಭುಲೀ ೩-೨೪). [ಸಂ.) 

ವಸುಮದ (ನಾ). ಐಶ್ಚರ್ಯದಿಂದುಂಟಾಗುವ ಗರ್ವ ಧನಮದ : 
ಮೃಗಗಣಮೆ ಸುಖಂ ಬಾಟ್ಗುಂ ಸೊಗಯಿಸುವ ವನಾಂತರಾಳದೊಳ್‌ ಬಹುತೃಣದೊಳ್‌ 
ಬಗೆದಳಿಪಿ ಸುಲ್‌ದು ನೋಡದೆ ಮೊಗಮಂ ವಸುಮದವಿರಾಮಕಲುಷಾಯತರಾ 
(ಕವಿರಾ ೩-೧೩೯). |[ಸಂ.| 

ವಸುವಿಭೇದಕ (ನಾ). ಚಿನ್ನವನ್ನು ಎಳೆಎಳೆಯಾಗಿ ಸೀಳುವವನು 
ಅಕ್ಕಸಾಲಿಗ ; ಚಿನಿವಾರ : ಮಸಗಿ ಮುಂದಣ ಬಡಗಿ ಕಮ್ಮರ ವಸುವಿಭೇದಕ 
ತಾಮ್ರಮರ್ದನ. . . ಎಸೆವ ಹರದರ ಕೇರಿಗಳಲುಬ್ಬಿಸಿದನುಬ್ಬಿಟ್‌ದಬ್ಬರಿಸಿ ಕಪಿ 
ಹವ್ಮವಾಹನನ (ತೊರರಾ. ೫-೮-೫೨). (ಸಂ.1 | 

ವಸುವಿರಹಿತ (ನಾ). ೧. ಐಶ್ವರ್ಯವನ್ನು ತ್ಯಜಿಸಿದವನು , -ತೊರೆದವನು. 
೨. ಕಿರಣರಹಿತನಾದವನು. ೧,೨ : ವಸುವಿರಹಿತನಂಬರವಂ ಬಿಸುಟೆಯ್ದಿದನಾತ್ಮ 
ಬಂಧುಚಕ್ರದೊಳಬಲರ್ವಿಸೆಯಸ್ತಸಮಯರವಿಯಂತೆ ಸಚಿವನಾ ನಗಮನಪರಶೋಭಾ 
ಪರಮಂ (ಪಾರ್ಶ್ವ್ಯಪು ೪-೪೯). [ಸಂ.] 

ವಸುವೀರ್ಯ (ನಾ). ಬಂಗಾರವನ್ನು ರೇತಸ್ಸಾಗಿ ಉಳ್ಳವನು ; ಅಗ್ನಿ : 
*`ವಸುಸಿತೇತರಗತಿ . . . ವಸುವೀರ್ಯನಾಶುಶುಕ್ಷಣಿ ವಹ್ನಿ ಶಿಖಿ". . . ಶುಚಿ 
ವಿರೋಚನೆನಿಕ್ಕುಂ'' (ಮಂಗಲಾ. ೧೪-೬). 1೦.1 

ವಸುಹರ (ನಾ). ಧನಹಾನಿ ; ದ್ರವ್ಯನಾಶ : ಕೂರಲೆವೇಟ್ಟುದು ಸತಿಯರ್‌ 
ಇರದೊಡವರಿಂದ ವಸುಹರಂ ವಸುಹರಮಿನ್ನಾರೈವಡುಲಟ್‌ದ ಸಾಹಸ ಯಾರಳವೊ 
ವಿಹಿತವಾಕ್ಕಮಂ ಕೇಳ್ವಜನಿಯಾ (ಮದತಿ. ೧-೭೨). (೫೨. 


10 


: ಚವುಷಪ್ಟಿಕಳಾನ್ಫಿತ 


35 


40 


45 


ವಸುಹೀನ ೭೮೧೫ ಮ್ತು 
ವಸುಹೀನ (ನಾ). ಐಶ್ಚರ್ಯವಿಲ್ಲದವನು ; ಬಡವ : ವಸುಹೀನಂ | |ವಸ್ತ್ಯ (ನಾ). ೧. ವಾಸಿಸುವ ಸ್ಥಳ ; ನಿವಾಸ ; ಮನೆ. ೨. ಗಂಡುಆಡು ; 
ದುಶ್ಕಿಕ್ಷಂ  ವೃಸನಯುತಂ ದೇಶಕಾಲಬಲರಹಿತಂ . . . ಅನ್ಮಾಯಿಯೆನಿಪ ಮೇಕೆ. (ಸಂ.] 
ನರನೊಳೆಂದುಂ  ವಿಜಿಗೀಷುಗಳಪ್ಪ  ಮಹೀಭುಜರೆಂದುಂ ಸಂಧಿಮಾಡರ್‌ | | ವಸ್ತಕಾರ (ನಾ). ಚಿನ್ನ, ಬೆಳ್ಳಿಗಳಿಂದ ಮಾಡಿದ ಒಡವೆ ,--ಆಭರಣ : ಜಾತಿಯ 
(ಪಂಚತಂ. ೨೨೧-೧೧). [ಸಂ.] ತೆರುಹು ೯ ವರಹ ಚಿಂನ ೫ ವರಹ... ಧರ್ಮದ ಮಾಂತಣಿಗೆ ಚಿಂನ ೭ ವರಹ 
ವಸೂಲ್‌ "ವಸೂಲು' ನೋ. 5 | ವಸ್ತಕಾರ೭ರಿ (ಎಕ. 7/(%ಿ, ವಿಳಂದೂ. ೨-೧೬ ; 77ಸಹತರ್ತಾ್‌ಹಸ್ತುಗಾರ' ಪರಾ. 
ವಸೂಲ್‌ಬಾಕಿ "ವಸೂಲುಬಾಕಿ' ನೋ. [ಆ ವಸ್ತ್ರ] 


ವಸೂಲಾತಿ (ನಾ). ತೆರಬೇಕಾದ ಹಣವನ್ನು ವಸೂಲುಮಾಡುವುದು : ಈ 

ಸೈನ್ಶವನ್ನು ರೆವಿನ್ಮೂವಸೂಲಾತಿಕೆಲಸದಲ್ಲಿ ಉಪಯೋಗಿಸಬಾರದು (ಚಾಮವಂ. ೨೬೬). 
[ಆ-- ಮರಾ. ವಸೂಲಾತಿ] 

ವಸೂಲಿ "ವಸೂಲು' ನೋ 

ವಸೂಲು, ವಸೂಲ್‌, ವಸೂಲಿ, ವಸೂಲ್ಲು (ನಾ). ಕೊಟ್ಟ ಸಾಲದ ಹಣ, 
ವಸ್ತು ಅಥವಾ ತೆರಿಗೆ ಬಾಕಿ ಮುಂತಾದುವನ್ನು (ಒತ್ತಾಯದಿಂದ) 
ವಾಪಸ್ಸು ಪಡೆಯುವುದು : ಹೋದ ತಿಂಗಳು ನಿನಗೆ ಕೊಟ್ಟ ಸಾಲವೇ ವಸೂಲು 
ಆಗದೆ ನಿಂತಿದೆ (ಊ4). ವಸೂಲ್‌ : ನಿನಗೆ ಕೊಟ್ಟ ದುಡ್ಡು ಕೊನೆಗೂ ವಸೂಲ್‌ ಆಗಲೇ 
ಇಲ್ಲ (ರೂಢಿ). ವಸೂಲಿ : ವಸೂಲಿಯು ಮುಗಿದದ್ದೇ ಕಾಣುತ್ತಿರಲಿಲ್ಲ (ಹುಟ್ಟಿಹ. ೫); 
ಹೊಲದ ವಸೂಲಿಯ ಕೆಲಸವನ್ನು-ತಂದೆ ಬದುಕಿ ಇರುವವರೆಗೆ ಅವರೇ ಮಾಡುತ್ತಿದ್ದರು 
(ಜನಜೀ. ೩೨). ವಸೂಲ್ಲು: ಸುತ್ತೂರುಮಠದ ವಡೆರ ಮೂಲಮತ್ತವಂನ್ನು 
ಅಪ್ಪಹದ್ಲಿಕೊಂಡಿರ್ರುವಂತ್ಮಾದ್ದಂನ್ನು ವಿಚಾರಣೆ ಮಾಡಿ ತಂಮ್ಮ ವಡವೆ ತಾಉ 
ವಸೂಲ್ಲು ಮಾಡಿಕೊಳುವಲ್ಲು (ಮೈಆರಿ. ೧೯೩೦, ೪೩-೧೬ ; 1812). 

ವಸೂಲಾಗು, ವಸೂಲಿಯಾಗು ಇ ಬರಬೇಕಾದ ಹಣ ಅಥವಾ ಪದಾರ್ಥಗಳು 

ವಾಪಸ್ಸು .ಬರು : ಅವರಿಂದ ವಸೂಲಾದಂಥ ಹಣವನ್ನು ನಮಗೆ ಕೊಡಿ 
(ರಾಜೇಂದ್ರ. ೯) ; ಹಾಗೆ ಕೊಟ್ಟಾಗ ಮಾತ್ರ ಸಾಲ ವಸೂಲಿಯಾಗದೆ ಹೋಯಿತು 
(ಮುಂಗಾಮು. ೬೧). ವಸೂಲು ಮಾಡು, ವಸೂಲಿ ಮಾಡು, ವಸೂಲ್ಮಾಡು, 
= ಬರಬೇಕಾದ ತೆರಿಗೆಯ ಹಣವನ್ನು ಅಥವಾ ಇತರ ಪದಾರ್ಥಗಳನ್ನು 
ಹಿಂದಕ್ಕೆ ಪಡೆದುಕೊಳ್ಳು : ಇಲ್ಲಿಗೆ ಬರುವ ಸಾಮಾನುಗಳ ಮೇಲೆ ರಾಜನ 
ಕಡೆಯವರು ಸುಂಕ ವಸೂಲುಮಾಡುತ್ತಾರೆ (ಪ್ರವಾಇ 1, ೨೭೫); ವಿಶೇಷಸಂದರ್ಭಗಳಲ್ಲಿ 
ಮಾತ್ರ ಪ್ರಜೆಗಳಿಂದ ಹಣ ವಸು ಶ್ರಿದ್ದರು (ಗಲಿಪ್ರ. ೨೧) ; ನಮ್ಮೂರಿನಲ್ಲಿ 
ಚಂದಾಹಣವನ್ನು ವಸೂಲ್ಮಾಡಲು ನನ್ನನ್ನು ಬೇಡಿಕೊಂಡಿದ್ದಾರೆ (ರಾಯಕ. ೫೧). 
[ಇ-- ಆರ. ವಸೂಲ್‌, ವುಸುಲ್‌; ಓಂ. ವಸೂಲ್‌, ವಸೂಲೀ; ಮರಾ. ವಸೂಲ್‌] 

ವಸೂಲುಬಾಕಿ, ಬಸೂಲ್‌ಬಾಕಿ (ನಾ). ೧. ಹಣ ಅಥವಾ ದವಸವನ್ನು 
ಸಲ್ಲಿಸಬೇಕಾದಲ್ಲಿ ಸಂದಾಯವಾಗದೆ ಉಳಿದ ಬಾಕಿ :8). ವಸೂಲ್‌ಬಾಕಿ : 
೨. ಹಳೆಯ ಮತ್ತು ಹೊಸಪದ್ಯತಿಗಳಿಗನುಗುಣವಾಗಿ ಪ್ರತಿ 
ಹಿಡುವಳಿದಾರನಿಗಿರುವ ಸಮಗ್ರ ಹಿಡುವಳಿಯ ವಿವರಣೆಗಳನ್ನೊಳಗೊಂಡ 


ನಿರೂಪಣೆಯ ತಖ್ತೆ : (ರೈಸ್‌ಗೆ. ॥, ೫೬೫). [€-- ಮರಾ. ವಸೂಲ್‌ಬಾಕೀ] 
ವಸೂಲ್ಲು "ವಸೂಲು' ನೋ. 
ವಸೆ (ನಾ). ನೆಣ ; ಕೊಬ್ಬು : ವೃಕಸೂಕರಮೃಗವೃಷಜಂಬುಕವಸೆಯಂ 


ಪಂಚಪಲ್ಲವಪ್ರಯುತಂ ಕಾಸಿ (ಲೋಕೋಪ. ಕರುಳಿನ ಕುಸುರಿಗಳ 
ತಲೆಮಿದುಳ ಮೆತ್ತಿಗೆ ವಸೆಯ ತೊರಳೆಯ ತೊಂಗಲಲಿ ರಂಜಿಸಿತು ರಣಭೂಮಿ 
(ಕುವ್ಮಾಕ. ೧೯-೨೦). ([ಸಂ. ವಸಾ। 
ವಸ್ತ್ಯ (ನಾ). ೧. ವಸ್ತು ; ಪದಾರ್ಥ : ಅಲೌಕೀಕವಸ್ತವೊ ಅಮಂದನಂದಾನೊ 
ಮೂಲಾಧಾರನೊ ಸಕಲಗುಣಪರಿಪೂರ್ಣನೊ (ತೀರ್ಥವು. ೨೩-೩); ವಸ್ತ ಮುಂದಿಟ್ಟಿರಲು 
ವಶಮಾಡಿಕ್ಕೊಳ್ಳದೆ ಅಸ್ತಮಾನವಿಡಿದು ಬಳಲಿ ಸೊರಗಿದಂತೆ 
೨. ಚಿನ್ನ, ಬೆಳ್ಳಿ ಮುಂತಾದುವುಗಳಿಂದಾದ ಒಡವೆ ,-ಆಭರಣ : ನಮ್ಮ 
ದೇಶದವರು ಚಿನ್ನದ ವಸ್ತಗಳನ್ನು ಮಾಡಿಸಿ ಇಟ್ಟುಕೊಳ್ಳುತ್ತಾರೆ (ಮುಂಬಯಿ. ೪-೧೦೨); 
- ಈ ಬಟ್ಟೆ, ಈ ವಸ್ತ ಎಲ್ಲಾ ನಿನಗಂತೆ ಅವ್ವ! (ಎರಸೆ. ೭೦). 
(ಆ ಸಂ. ವಸ್ತು./ ಮರಾ. ವಸ್ತ್‌] 


೬-೨೬) 


(ವಿಸಾಸು. ೪೭-೨). 


10 


35 


45 


ಮಸ್ತಾದ (ನಾ). 


1೬ 


ವಸ್ತಗಾರಪೆಟ್ಟಿಗೆ (ನಾ). (ಮದುವೆಯ ಸಂದರ್ಭದಲ್ಲಿ ಗಂಡಿನವರು 


ಹೆಣ್ಣಿಗೆ ಕೊಡುವ) ಒಡವೆ ಮತ್ತು ಉಡುಗೆ ತೊಡುಗೆಗಳಿರುವ ಪೆಟ್ಟಿಗೆ : 
ವಸ್ತಗಾರಪೆಟ್ಟಿಗೆ ಬೂವ್ವದ ಪೆಟ್ಟಿಗೆ ಅಡ್ಡಪೆಟ್ಟಿಗೆ ಇವುಗಳನ್ನೂ ಬೀದಿಯಲ್ಲಿ 
ಮೆರವಣಿಗೆ ಮಾಡಿಸಿ ಹೆಣ್ಣಿನ ಮನೆಯಲ್ಲಿಟ್ಟರು (ಹುಟ್ಟಹ. ೧೦) ; ವಸ್ತಗಾರಪೆಟ್ಟಿಗೆ, 
ಬುವ್ವದ ಪೆಟ್ಟಿಗೆ, ಅಡ್ಡಪೆಟ್ಟಿಗೆ ಇವುಗಳ ಮೆರವಣಿಗೆ ಆಗುತ್ತದೆ. ಈ ಪೆಟ್ಟಿಗೆಯಲ್ಲಿ 
ಗಂಡಿನ ಕಡೆಯವರು ಹೆಣ್ಣಿಗೆ ಕೊಡಬೇಕಾದ ಎಲ್ಲಾ ಉಡುಗೆರೆಗಳನ್ನೂ ಇಟ್ಟಿರುತ್ತಾರೆ 
(ಹಳ್ಳಿಚಾ. ೭೧). [ವಸ್ತ್ರ * ಎ ಆಗಾರ + ಪೆಟ್ಟಿಗೆ] 

೧. ವಿಶೇಷವಾಗಿ ಗಾಯನ, ನರ್ತನ ಅಥವಾ 
ವ್ಯಾಯಾಮವನ್ನು ಕಲಿಸುವ ಗುರು, -ಶಿಕ್ಷಕ. ೨. ಪಳಗಿಸ ಬಲ್ಲವನು ; 
ತರಬೇತು ಕೊಡತಕ್ಕವನು : ಕೆಲವು ಜಾತಿಯ ಕುದುರೆಗಳನ್ನು ವಸ್ತಾದರು 
ಮಾತ್ರವೆ ಪಳಗಿಸಬಲ್ಲರಂತೆ (ಜ್ಞಾಲಾಮೇ ೩). ೩, ಪರಿಣತ ; ನಿಷ್ಣಾತ : ಈ 
ಯಂತ್ರವನ್ನು ವಸ್ತಾದ ರಂಗಯ್ಮನೊಬ್ಬ ಮಾತ್ರ ನಡೆಸಬಲ್ಲ (ಜ್ಯಾಲಾಮೇ ೩). 
೪. ಸದೆಬಡಿಯುವವನು; ಬಗ್ಗುಬಡಿಯುವವನು. ೫. ಒಡೆಯ ; 
ಯಜಮಾನ : ""ವಸ್ತಾದ - ಗುರು ; ಸದೆಬಡೆಯುವವ ; ಒಡೆಯ'' (ಜಾನಕೋ ೪೫). 
"ಉಸ್ತಾದ' ಪರಾ. [ಇ-- ಮರಾ. ವಸ್ತಾದ್‌.! ತೆಲು. ವಸ್ತಾದು] 


ವಸ್ತಾದಿ (ಗು). ೧. ನುರಿತ ; ಪಳಗಿದ : ಅವನ ಬಾಯಿಂದ -- ಎಂಥ ವಸ್ತಾದಿ 


ಕಳ್ಳನಿವನು ಎಂಬ ಪ್ರಶಂಸೋದ್ಗಾರವು ಹೊರಟು ಹೋಯಿತು (ಕಳ್ಳಕಾ. ೧೨). (ನಾ). 
೨. ಸಮರ್ಥವೃಕ್ತಿ : ಅನ್ನಬೇಕು ರಾಧಾದೇವಿಗೆ ವಸ್ತಾದಿಯೆಂದು (ಸ್ಕೂಲಮಿ. ೧೭೮). 
೩. ಕುಸ್ತಿ, ಕತ್ತಿವರಸೆ ಮುಂತಾದುವನ್ನು ಮಾಡುವವನು ; ಮಲ್ಲ : ಈಗ 
ವಸ್ತಾದಿ ಬಂದಿದ್ದಾನೆ, ತೋರಿಸಬಾರದೇ ಗಂಡಸುತನವನ್ನು? (ಮಾಧವ 1 ೨೪); 
ದ್ವಿಶೀಯರು ಮಾತ್ರ ತಮ್ಮ ವಸ್ತಾದಿಗಳನ್ನು ಹುರಿದುಂಬಿಸುತ್ತಾರೆ (ಪ್ರವಾಣ 1, ೨೮೩). 
೪. ಆಸಾಮಿ ; ವ್ಯಕ್ತಿ : ನಿಮ್ಮ ಕಾಯಿದೆಯನ್ನು ಮಾರಿದೆನೆಂದು ಪೋಲೀಸಠಾಣೆಯ 
ಹೊರಗಿನ ಕಟ್ಟೆಯನ್ನು ಕೊಟ್ಟರೂ ಅಲ್ಲಿ ಮಲಗುವೆ. ಒಳ್ಳೇ ವಸ್ತಾದಿ. ಪೋಲೀಸರು 
ನಗಹತ್ತಿದರು (ಜಯಂತ. ೩೪೧) ; ಇಪ್ಪತ್ತು ಜನ ನಂಬರುಗಳ ಪೈಕಿ ಒಂದು ಡಜನ್‌ 
ನಂಬರುಗಳು . . . ಹೆಬ್ಬೆಟ್ಟಿನ ವಸ್ತಾದಿಗಳು (ನಮ್ಮಳ್ಳಿ. ೩೦). [ಇ-- ಮರಾ. ವಸ್ತಾದೀ] 
ಸ್ತಿ (ನಾ). (ಭಾರಿಮಳೆ ಬಂದು ಗೋಡೆಗಳಲ್ಲಿ ನೀರಿಳಿದುದ 
ರಿಂದುಂಟಾಗುವ) ತೇವ ; ಒದ್ದೆ : (8. (ಇ ಬಸ್ಕಿ) 

“ಬಸದಿ' ನೋ. 

(ನಾ). ೧. ವಾಸಿಸುವಿಕೆ ; ನೆಲಸುವಿಕೆ. ೨. ವಾಸ್ತವ್ಯ; ಮೊಕ್ಕಾಮು : 
ವಸ್ತಿಗಾಅನು ವಸ್ತಿಗೆ ಬಂದ ಹೊತ್ತಾಜೆ ಎದ್ದು ಹೊಆಟು ಹೋದ (ಪುರಂದ. ೩-೯-೪); 
ನಾರ್ವೇಕರರು . . .. ಆ ಜಿಲ್ಲೆಯಲ್ಲಿಯೇ ಇವರ ವಸ್ತಿ ಬಹಳ ಇರುತ್ತದೆ (ಕಛಾಗೆ. ೧೦೫). 
೩. ಹೊಕ್ಕುಳಿನ ಕೆಳಭಾಗ ; ಕಿಬ್ಬೊಟ್ಟೆ : “ವಸ್ತಿ ನಾಭೇರಧ: - ಹೊಕ್ಕುಳು 
ಕೆಳಗಣ ಕಿರಿಹೊಟ್ಟೆ , ಕಿಬ್ಬೊಟ್ಟೆ'' (ಸಿದ್ಧಾಂತಿ. ೧೯೦. ೪. ಮಲವಿಸರ್ಜನೆಯನ್ನು 
ಮಾಡಿಸುವ ಕ್ರಿಯೆಯಲ್ಲಿ ಬಳಸುವ ಒಂದು ಸಲಕರಣೆ ; ಪಿಚಕಾರಿ : 
ದ್ರವವನ್ನಾಗಲಿ ಅನಿಲವನ್ನಾಗಲಿ ಮಲನಾಳದೊಳಕ್ಕೆ ನುಗ್ಗಿಸುವುದು ; ಇದಕ್ಕಾಗಿ 
ಉಪಯೋಗಿಸುವ ಸಲಕರಣೆ ; ಪಿಚಕಾರಿ : ವಸ್ತಿ (Ln). ೫. ಪಿಚಕಾರಿಯ 
ಸಹಾಯದಿಂದ ದ್ರವ ಅಥವಾ ಅನಿಲವನ್ನು ಮಲನಾಳದ ಒಳಹೋಗಿಸಿ 
ಮಲವಿಸರ್ಜನೆಯಾಗುವಂತೆ ಮಾಡುವುದು : ಆದಟೊಳಗೆ ಎಣ್ಣೆಯನೆಟೆದು 
ವಸ್ತಿಯ ಹಿಡಿವುದು (ಅಶ್ವಟಲ ೯೬-೪); ಕಹಿಪಡವಲ, ಮಗ್ಗಾರೆಸೊಪ್ಪು . . . ಇವನಿಕ್ಕಿ 
ಅಟ್ಟ ತೈಲದಿಂದ ವಸ್ತಿಯಂ ಮಾಡಲೆಲ್ಲ ಜ್ವರ ದೋಷಂಗಳುಂ ಸಹ ಮಾಣ್ಣುಂ 


ವಸ್ತಿಕರ್ಮ 


(ಸಕವೈ. ೧೨೯). ೬. ಬಟ್ಟೆಯ ಅಂಚು : "ವರ್ತಿಃ, ವಸ್ತಿಃ, ದಶಾ, ಸಿಚಃ - ಈ ೪ 
ಸೀರೆಯ ಕರೆ” [ಯೋಗ] ಬಾಯಿಯಿಂದ 
ಮೂರುಮೊಳ ಬಟ್ಟೆಯನ್ನು ನುಂಗಿ ಮಲನಾಳದಿಂದ ಹೊರತೆಗೆಯುವ 
ಒಂದು ಕ್ರಿಯೆ : ಕುಳಿತಡೆ ನಾಭಿಪ್ರಮಾಣಮಾಗುವ ಜಲದಲ್ಲಿ ಕುಳಿತು 
ಆಧಾರಕುಂಚನದಿಂದೆ ಉದರವ ಪೂರಿಸಿ ಬಿಡುವುದು ವಸ್ತಿ ಎನಿಸೂದು (ಶಿವಪ್ರ ೬-೬); 
ವಸ್ತಿಗುಣ :- ಹೃದ್ರೋಗಹರ, ಇಂದ್ರಿಯಬಾಹುಳ್ಳ, ಹಸ್ತಿಪಾದಗಳ ವಿದಾಹ . . . 
ಮೂರ್ಛೆರೋಗ ಮುಂತಾಗಿ ಗುಣವಾಗುವುವು (ಸಕವೆ. ೩೧). 
ವಸ್ತಿಮಾಡು ಎ ಬಿಡಾರ ಹೂಡು ; ನೆಲಸು ; ಮೊಕ್ಕಾಮುಮಾಡು : ಎತ್ತಿನ 

ಬಂಡಿಯ ಪ್ರವಾಸಿಗಳಿಗೆ ಪ್ಲೇಗಿನ ಭಯ ಬಹಳವಾದ್ದರಿಂದ ಅವರು. ನಡುವೆಯೇ 
ದಾಂಡೇಗರದ ಗುಡಿಸಲಿನಲ್ಲಿ ಹತ್ತು ದಿವಸ ವಸ್ತಿಮಾಡಬೇಕಾಗುತ್ತಿತ್ತು (ಸ್ಮೃತಿಚ. ೨೬೭). 
ವಸ್ತಿಹೂಡು ನ ವಸ್ತಿಮಾಡು : ಯಾವಾಗ ಅಲ್ಲಿ ವಸ್ತಿ ಹೂಡುತಿ (ಹಳ್ಳಹಾ. ೫೮). [ಸಂ.1 

ವಸ್ತಿಕರ್ಮ (ನಾ). ವ ವಸ್ತಿ ೫ : ವಸ್ತಿಕರ್ಮವನ್ನು ಸಾಯಂಕಾಲದಲ್ಲಿ ಮಾಡುವುದು 
(ಸಕವೈ. ೨೫). (ಸಂ. ವಸ್ತಿಕರ್ಮನ್‌] 

ಮ್ನುಕಾರ (ನಾ). ವಸ್ತಿಗಾಜಿ : ಅವನು ಬಿಛಾಯತರಂತೆ ಪರದೇಶದ 
ವಸ್ತಿಕಾರನಂತೆ ಗಣನೆ ಇಲ್ಲದೆ ಇರುವನು (ಕೃಒಪ್ರ ೨೧೬). ([ಸಂ.) 

ವಸ್ತಿಕುಹರ (ನಾ). (ಕಶೇರುಕ ಪ್ರಾಣಿಗಳ) ಕಿಬ್ಬೊಟ್ಟೆಯಲ್ಲಿ ಎಲುಬುಗಳು 
ಸುತ್ತುವರಿದುದರಿಂದ ಆದ ಬೋಗುಣಿಯಾಕಾರದ ಕುಳಿ : ತೊಡೆಗಳಲ್ಲಿನ 
ಮಾಂಸಖಂಡಗಳನ್ನು ಜಿಗಿಗೊಳಿಸುವುದರ ಮೂಲಕ ವಸ್ತಿಕುಹರದ ಭಾಗವನ್ನು 
(Pelvic region) ಮೇಲೇಳಿಸಬೇಕು (ಯೊಂಗದೀ. ೨೬೦) ; ಪ್ರಾಣಿದೇಹಕ್ಕೆ ಮುಖ್ಯವಾದ 
ಸಮತೋಲನ ಅದರ ವಸ್ತಿಕುಹರದಿಂದಲೇ (ಪಕ್ಕಿ. ೬). [ಸಂ.] 

ವಸ್ತಿಗಾಜ (ನಾ). ಪ್ರಯಾಣದ ಮಧ್ಯೆ ತಾತ್ಕಾಲಿಕವಾಗಿ ಒಂದೆಡೆಯಲ್ಲಿ 
ಇಳಿದುಕೊಳ್ಳುವವನು , -ತಂಗುವವನು : ವಸ್ತಿಗಾಅನು ವಸ್ತಿಗೆ ಬಂದ 
ಹೊತ್ತಾಟ್‌ ಎದ್ದು ಹೊಜಟುಹೋದ (ಪುರಂದ. ೩-೯-೪). (ವಸ್ತಿ + ದೃ ಕಾಜ) 

ವಸ್ತಿಬಡು (ಕ್ರಿ). ಇಳಿದುಕೊಳ್ಳು ; ತಂಗು : ವಸ್ತೀಕಾರನಂತೆ ವಸ್ತಿಬಡುವೆನೆಂದು 
ನುಡಿವುದು ಘನತನವೆ (ವಿಸಾಸು. ೪೭-೨). [ವಸ್ತಿ 3” ಪಡು] 

ವಸ್ತಿಶೋಧನ (ನಾ). ಇ ವಸ್ತಿ ೫ : ದ್ರಾಕ್ಷಾದಿ ಮಧುರದ್ರವ್ಯಗಳಿಂದ ಹಳೆಯ 
ಸಗಣಿಯ ಸಂಸ್ಕಾರದ ದೆಸೆಯಿಂದ ಶುದ್ಧವಾಗಿ ಸಾಧಿಸಲ್ಪಟ್ಟ ತುಪ್ಪದಿಂ ಕೂಡಿದ 
ವಸ್ತಿಶೋಧನವು ಈ ಬಸುರಿಯಲ್ಲಿ ಯೋಗವು (ಚಾಹಟೀ ೨-೧-೬೬). ([ಸಂ.) 

ವಸ್ತಿಸ್ಥಾನ (ನಾ). ಕೆಳಹೊಟ್ಟೆ ; ಕಿಬ್ಬೊಟ್ಟೆ : ನಾಭಿಯ ಕೆಳಗಣ ವಸ್ತಿಸ್ಥಾನವೆಂಬ 
ಸ್ಥಳದಲ್ಲಿ ಆಶ್ರೈಸಿರ್ಪ ವಾತಾದಿ ದೋಷಗಳಿಂದ ಮೂತ್ರ ತಡೆವುದು (ಸಕವ ೩೬೯). 

(ಸಂ. 

ವಸ್ತು (ನಾ). ೧. (ಇಂದ್ರಿಯಗೋಚರವಾದ) ಪದಾರ್ಥ ; ದ್ರವ್ಯ : ಈ 
ಪೊಟಲೊಳ್‌ ಮಹಾವಸ್ತುವರ್ಗಂಗಳಂ ಬಿಲಲ್‌ ನೆಲ್‌ವನ್ನರಪ್ಪ . . . ಪರದರಾರ್‌ 
(ಸುಕುಮಾ. ೧೦-೧೧೭ ವ) ; ಸಿರ ಹಜ್‌ೌದರೇನು ಕರುಳು ಕುಪ್ಪಳಿಸಿದರೇನು ಇಂತಪ್ಪ 
ಸಮಸ್ತವಸ್ತುವೆಲ್ಲವೂ ಹೋದರೇನು (ಬಸವ. ೬೯೦). ೨. ಧನ ; ಸಂಪತ್ತು : 
ಹಡೆದೊಡವೆ ವಸ್ತುವನು ಮೃಡಭಕ್ತರಿಗಲ್ಲದೆ ಕಡಬಡ್ಡಿಯ ಕೊಡಲಾಗದು 
(ಬಸವ. ೨೨೯) ; ನಿತ್ಕಾನಂದಗುಣಾಭಿರಾಮಸುತನಂ ಕಂಡುರ್ಬಿ . . . ತಾಯ್ತಂದೆಗಳ್‌ 
ಕೃತ್ಕೋದಾರದೊಳಿತ್ತರಂದು  ಸಕಲರ್ಗಾನಂದದಿಂ ವಸ್ತುವಂ (ಹಮ್ಮಾರ. ೨-೨೪). 
೩. ಚಿನ್ನ ; ಬಂಗಾರ : ""ಆ ಕನಕಂ ಹಿರಣ್ಯಮರ್ಥಂ ವಸ್ತು ಜಕ್ತಮಾ 
ರೈಸ್ತಂ ಸುವರ್ಣಮೆನಲು'' (ಮಂಗರಾ. ೧೬-೧೬). ೪. ಅಸ್ತಿತ್ವ ಸ ಸತ್ಮ. 
೫. ಯಾವುದಾದರೊಂದು ವಿಷಯದ ಸಾರ ,-ತಿರುಳು. ೬. (ಕಾವೃಮಾ। 
ಕಾವ್ಯ, ಕಾದಂಬರಿ, ನಾಟಕ ಮುಂತಾದುವುಗಳ ಕಥಾಭಾಗ : "ವಸ್ತು'ವೆಂದರೆ 
ಕಾವ್ಮದಲ್ಲಿರತಕ್ಕ ಕಥಾಭಾಗ. ಇದಕ್ಕೆ "ಇತಿವೃತ್ತ'ವೆಂದೂ ಹೆಸರು (ಕೈಪಿಡಿ. ೨೦೫) ; 
ಹಾಗೆ ಹಬ್ಬಿದ್ದ ಕಥೆಯನ್ನೇ . . . ವಾಲ್ಮೀಕಿಯು ಒಂದು ಮಹಾಕಾವ್ಯಕ್ಕೆ ವಸ್ತುವನ್ನಾಗಿ 
ಉಪಯೋಗಿಸಿಕೊಂಡಿರಬೇಕೆಂದು ತರ್ಕಿಸುತ್ತಾರೆ (ಭಾರದ. 6೬). ೭. [ಸಂಗೀತ] ಒಂದು 
ಬಗೆಯ ಹಾಡಿನ ರಚನೆ ,- ಬಂಧ : ಪಂಚತಾಲೇಶ್ವರ, ವರ್ಣಸ್ವರ, ವಸ್ತುವೆಂಬ 


(ಹಲಾಯು. ೯೦-೬೯೭). ೭. 


೭೮೧೬ 


15 


25 


ವಸ್ತುಕೋಶ 


ಹೆಸರಿನದು(ಚತುವ್ರ ೪೩). ೮. [ತತ್ತ್ಯಶಾ] ಆತ್ಮ ; ಪರಬ್ರಹ್ಮ : ಬುದ್ದಿಯಟ್‌ವುದೊ 
ವಸ್ತುವನು (ಅಮೃತ. ೩-೧೨೧); ವಸ್ತುವು ಏನು ಎಂದರೆ ಸಚ್ಚಿದಾನಂದಸ್ವರೂಪವಾದ 
ಬ್ರಹ್ಮವು (ಈಶ್ವಸ್ವ್ಯ ೧೦-೧೪). ೯. [ಜೈನ] ಆಗಮಗ್ರಂಥಗಳಾದ ಪೂರ್ವಗಳಲ್ಲಿ 
ಇರುವ ಪ್ರಕರಣಗಳ ಹೆಸರು : ಇನ್ನು ಪ್ರತಿಯೊಂದು ಪೂರ್ವದಲ್ಲೂ ಅನೇಕ 
ಪ್ರಕರಣಗಳಿವೆ. ಈ ಪ್ರಕರಣಗಳಿಗೆ "ವಸ್ತು'ಗಳೆಂದು ಹೆಸರು. ಈ ಪ್ರತಿಯೊಂದು 
ವಸ್ತುಗಳಲ್ಲೂ ಮತ್ತೆ ಇಪ್ಪತ್ತು ಇಪ್ಪತ್ತು ವಿಭಾಗಗಳಿವೆ (ಜೈನಪ. ೧೩೬). 
೧೦. (ಆಲಂ) ಪ್ರಾಣದಂತೆ ಬಹುಪ್ರಿಯವಾದ ವ್ಯಕ್ತಿ : ನನ್ನ ವಸ್ತುವನ್ನು 
ಕಳೆದುಕೊಂಡು ತಲೆಗೆ ಮುಸುಕೆಳೆದುಕೊಂಡು . . . ನಿನ್ನ ಪ್ರಾಣಕ್ಕೆ ತಗುಲಿಬಿದ್ದಿದ್ದೇನೆ 
(ಮಹಾಗ. ೨). [೫0.) 

ವಸ್ತುಕ (ನಾ). ೧. ವಿಷಯದ ಸಾರ ,-ತಿರುಳು. ೨. ವಸ್ತುವಿನಿಂದಾದ 
ಪದಾರ್ಥ ,-ರಚನೆ : ವಸ್ತುವ ವಸ್ತುಕದಂತೆ ಘಟ ಆತ್ಮನಂತೆ ಉಭಯಕ್ಕೂ 
ಭಿನ್ನವಿಲ್ಲದೆ ಸಿದ್ಧಿಯಾಗಿ ಆ ಸಿದ್ಧಿ ಪ್ರಸಿದ್ಧಿಯಾಗಿ ಆ ಪ್ರಸಿದ್ಧಿ ಪ್ರಸನ್ನವಾಗಿ ಆ ಪ್ರಸನ್ನ 
ಪ್ರಸಂಗಕ್ಕೆ ಒಡಲಜತುದು(ಸರ್ವವ. ೯೮-೫೩೬). ೩. [ಕಾವ್ಯಮಾ] ವಸ್ತು ಪ್ರಧಾನವಾದ, 
ಪ್ರಾಚೀನಕಾಲದ ಮಾರ್ಗೀಯವಾದ ಒಂದು ಬಗೆಯ ಕಾವ್ಮಪ್ರಕಾರ ; 
ಸಂಪ್ರದಾಯನಿಷ್ಠೆಯ ಮಾರ್ಗಶೈಲಿಯಲ್ಲಿ ರಚಿಸಿದ ಕಾವ್ಯಪ್ರಕಾರ : ಪ್ರಾಸ 
ಯತಿ ಗಣ ಗದ್ಮ ಪದ್ಮ ಸಮಾಸಯುತ ವಸ್ತುಕದ ಮುಂದೆ ವಿಳಾಸಮೇ ಸಾಮಾನ್ಮಮಾ 
ವರ್ಣಕಕವಿತೆಯೆಂದು ಓಸರಿಸದಿರಿ (ಬಸಪು. ೧-೨೧) ; ಕನ್ನಡ ಸಾಂಪ್ರದಾಯಿಕ 
ಕಾವ್ಯಗಳಲ್ಲಿ "ವಸ್ತುಕ' ಎಂದೂ "ವರ್ಣಕ' ಎಂದೂ ಲಾಕ್ಷಣಿಕರು ಎರಡು 
ಜಾತಿಗಳನ್ನು ಮಾಡಿರುವರು (ಕರ್ಣಾಜ. ೬). ೪. ಗದ್ಕಪದ್ಮಮಿಶ್ರವಾದ ಒಂದು 
ಬಗೆಯ ಕಾವ್ಯಪ್ರಕಾರ ; ಚಂಪು : ಚಿಕದೇವರಾಜವಿಜಯಂ ಮುಂತಾದುವು 
ಗದ್ಮಪದ್ಮೋಭಯಾತ್ಮಕವಾದ ಕಾವ್ಯಂಗಳ್‌ ಇದರ್ಕೆ ಚಂಪುವೆಂದುಂ ವಸ್ತುಕಮೆಂದುಂ 
ಪೆಸರ್‌ (ಅಪ್ರತಿ. ೧-೨೩ ವ) ; ಸಂಸ್ಕೃತಚಂಪೂಲಕ್ಷಣವನ್ನೂ ಸರಣಿಯನ್ನೂ ಅನುಸರಿಸಿ 
ಬರೆದಿರುವ ಗದ್ಮಪದ್ಕಾತ್ಮಕವಾದ ಕಾವ್ಯಕ್ಕೆ "ವಸ್ತುಕ'ವೆಂದೂ. . . ಹೆಸರು ಸಲ್ಲುವಂತೆ 
ಹೇಳಬೇಕಾಗುತ್ತದೆ (ಕೈಪಿಡಿ. ೧೮೪). "ವರ್ಣಕ' ಪರಾ. ಸಂ.) 

ವಸ್ತುಕಮಾರ್ಗ (ನಾ). ಸಂಪ್ರದಾಯನಿಷ್ಠವಾದ ವಸ್ತುಕಕಾವ್ಯದ ರೀತಿ ; 
ಮಾರ್ಗಕ್ಕೆಲಿ ಮದನಾರಿಯ ಶಬರಲೀಲೆಯಂ ವಸ್ತುಕಮಾರ್ಗದೊಳೊರೆದೆಂ 
(ಶಬಶಂ. ೫-೫೯). 10.) 

ವಸ್ತುಕವಿ (ನಾ). ವಸ್ತುಕಮಾರ್ಗದಲ್ಲಿ ಕಾವ್ಯ ರಚಿಸುವವನು ; 
ಮಾರ್ಗೀಯಶೈಲಿಯಲ್ಲಿ ಕೃತಿರಚನೆ ಮಾಡುವವನು : ಪವಮಾನಚತುಷ್ಮಯುತಂ 
ಯತಿಯುಂ ದಿವಸಾಧಿಪನೊಳ್ನಿಲೆ ವಸ್ತುಕವಿಪ್ರವರಸ್ತುತಮಪ್ಪುದು ತೋಟಕಮೆಂದ 
ವಧಾರಿಸು ನೀನಿದಂ (ಛಂದೋಂಟು. ೨-೧೨೬) ; ಮಿಗಿಲಾಗಿರ್ದಭಿಧಾನಸಂಹತಿಗಳಂ 
ಮೆಯ್‌ ಮೆಯ್ಕೊಳಿಟ್ಟಲ್ಕಲ್‌೦ ಫೆೊಗಬಸ್ಲೋರಂತೆ ಸಮಸ್ತವಸ್ತುಕವಿಗಳ್‌ ಚೆಲ್ವಪ್ಪಿನಂ 
ಬಂಧುರೋಕ್ತಿಗಳಿಂ ನೀನಭಿವರ್ಣಿಸಿಂಶಿದ೦ (ಸುಕುಮಾ. ೧-೫೭). (ಸಂ.) 

ವಸ್ತುಕಾರ "ವಸ್ತುಗಾರ' ನೋ. 

ವಸ್ತುಕಾವ್ಯ (ನಾ). ಸಂಪ್ರದಾಯನಿಷ್ಠವಾದ ಮಾರ್ಗಶೈಲಿಯ ಕಾವ್ಯ ; ವಸ್ತು 
ಪ್ರಧಾನವಾದ ಕಾವ, : "“ವಸ್ತುಕೃತಿ '' ಎಂದರೆ ಸವಿಸ್ತರವಾದ ಕಥಾವಸ್ತುವನ್ನುಳ್ಳ 
ದೀರ್ಥಕಾವ್ಕವೆಂದು ತೋರುತ್ತದೆ ; ""ವಸ್ತುಕಾವ್ಕ'', ""ವಸ್ತುಕ'' ಎಂದು ಕರೆಯುವುದೂ 
ಇದೇ ಆಗಿರಬೇಕು (ಭಾಂಮೂ. ೪೭೯). "ವಸ್ತುವಿದ್ಕೆ' ಪರಾ. (ಸಂ. 

ವಸ್ತುಕೃತಿ (ನಾ). ಎ ವಸ್ತುಕಾವ್ಕ : ಆದಿಪುರಾಣವಸ್ತುಕೃತಿಯಂ ಪೇಲ್ಮಂ 
ಬೆಡಂಗಪ್ಪ ಮಾರ್ಗದೊಳಂ ದೇಸೆಯೊಳಂ ಪೊದಟಲ್ಸಿಸೆವಿನಂ ಸಂಸಾರಸಾರೋದಯಂ 
(ಆದಿಪು. ೧೬-೭೮); ನಾನಾರಸಮಿರ್ಪ ವಸ್ತುಕೃತಿಯಂ ಪೇಟ್ದಗ್ಗಳಂ ಮೆಚ್ಚಿಪಂ 
(ಚಂದ್ರಪು. ೧-೫೧). “ವಸ್ತುವಿದ್ಕೆ' ಪರಾ. (ಸಂ. 

ವಸ್ತುಕೋಶ (ನಾ). ೧. ಬೇರೆ ಬೇರೆ ಮೂಲಗಳಿಂದ ಸಂಗ್ರಹಿಸಿದ ಲೇಖನಾದಿ 
ಭಾಗಗಳ ಸಂಗ್ರಹ. ೨. ಎರಡನೆಯ ನಾಗವರ್ಮನು ರಚಿಸಿದ ಒಂದು 
ಕನ್ನಡ ನಿಘಂಟಿನ ಹೆಸರು ಶ್ರೀನಾಗವರ್ಮವಿರಚಿತಮಪ್ಪ 
ವಸ್ತುಕೋಪದೊಳ್‌ ನಾನಾರ್ಧಕಾಂಡಂ (ವಸ್ತುಕೋ. ೧೪೧-೧೩೬ ಗದ್ಮ). ([ಸಂ.] 


: ಇದು... 


ವಸ್ತುಗತ 


ವಸ್ತುಗತ (ಗು). ನೈಜವಾದ ; ಸಹಜವಾದ ; ಕಾಲ್ಪನಿಕವಲ್ಲದ : ಮಿಗೆ 

ವಸ್ತುಗತಸ್ಮಿತಿಯಂ ಬಗೆದಗ್ಗಳಮಾಗೆ ಪೇಟ್ಡೊಡಕ್ಕುಮುದಾರಂ (ಕಎರಾ. ೨-೭೯). 
` [ಸಂ.] 

ವಸ್ತುಗಾರ, ವಸ್ತುಕಾರ (ನಾ). ೧. (ಚಿನ್ನದ) ಒಡವೆಗಳನ್ನಿಡುವ ಪೆಟ್ಟಿಗೆ ; 
ವರನಿಗೆ ಎಣ್ಣೊಸ್ಟ್ರವಂ ಮಾಡಿ ಹಸೆಯ ಮೇಲೆ ಕುಳ್ಳಿರಿಸಿ ಕನ್ಮಾ ಬಳಿಗೆ' ಮಂಗಳ | 
ಸಾಮಗ್ರಿಗಳೊಡನೆ ತೈಲವಂ ತುಂಬಿದ ಪಾತ್ರೆಯನ್ನಿರಿಸಿ ವಸ್ತುಗಾರವೆಂಬ ಭಾಂಡವಂ 
ಕಳುಹಿಸಿ ಕೊಡಬೇಕು (ಪುರುಚ. ೨೦೭). ವಸ್ತುಕಾರ : ೨. (ಚಿನ್ನದ) ಒಡವೆ ; 
ಆಭರಣ : ತಂದ ಬಹುವಿಧವಸ್ತುಕಾರವನಂದು ಕೊಟ್ಟನು ಗಜರಥಾಶ್ಚವನಿಂದು 
ವದನೆಯರಿಗೆ ವಿಚಿತ್ರಾಂಬರ ವಿಭೂಷಣವ (ಬವ್ಮಾಆ. ೧೭-೫): ಅತಿಹರುಷದೊಳೊರ್ವರ 
ಮನೆಯಿಂದ ವಸ್ತುಕಾರವನು ಅನುರಾಗದಿಂದಿತ್ತು ನೈಯೇಜಕಿಸಿ ಮತ್ತೆ 
ವಿನುತಭೂಷಣವಿತ್ತರಾಗ(ಶ್ರೀಪಾಲ. ೧೦-೫೬); ಮಂಗಳವೆನಿಸಿರ್ಪ ವಸ್ತುಕಾರೋತ್ಮರಮಂ 
ಮಂಗಳಭೂಷಣ ಧರಿಸಿರ್ದಂಗನೆಯರ್ಕಣ್ಣೆ ಸೊಗಸನೀವುತ್ತಿರ್ದರ್‌ (ವೀರವಿ. ೯-೪೦). 
"ವಸ್ತಕಾರ' ಪರಾ. - [ಆ ವಸ್ತು) 

ವಸ್ತುಗೀತ (ನಾ). ಒಂದು ಬಗೆಯ ಹಾಡಿನ ರಚನೆ : ಚಚ್ಚಪುಟ ಚಾಚುಪುಟಾದಿ 
ಸಕಲತಾಳಸಂಚಾರಸಮುದಿತವಪ್ಪಿರ್ಪತ್ತೆಂಟು ವಸ್ತುಗೀತದೊಳಮತಿಪ್ರವೀಣನಪ್ಪ 
ಗಾಣಂ ಪಾಡಲೊಡರಿಸುವುದುಂ (ಮಲ್ಲಿಪು ೮-೨೬). [ಸಂ.] | 

ವಸ್ತುತಂತ್ರ (ನಾ). ಪ್ರಯತ್ನವಿಲ್ಲದೆ ಪ್ರಮಾಣಾದಿಗಳಿಂದ ತಾನಾಗಿ 
ಉಂಟಾಗುವ ಜ್ಞಾನ ಪ್ರಮಾಣಾದಿಗಳಿಂದ ಬತತಕ್ಕ ಜ್ಞಾನವು 


ವಸ್ತುತಂತ್ರವೆನ್ನಲ್ಪಡುವುದು . . : ಯಾವುದು ನೂರು ವಿಧಾಯಶಶಾಸ್ತ್ರದಿಂದ 
ಮಾಡಲಶಕ್ಕವೋ  ನೂರುನಿಷೇಧಶಾಸ್ತ್ರಗಳಿಂದ  ತಡೆಯಲಶಕ್ಕವೊ ಆದು 
ವಸ್ತುತಂತ್ರವೆಂದು ವಿವರಿಸುತ್ತಾರೆ (ಹಿಂದಸಾ. ೨೨೬). ಸಂ.) 


ವಸ್ತುತಃ (ಅ). ನಿಜವಾಗಿ ; ವಾಸ್ತವವಾಗಿ : ಈ ವಿಂಗಡಣೆ ಕೇವಲ ನನ್ನ ಕಲ್ಪನೆ. 
ವಸ್ತುತಃ ಅವು ಎರಡಲ್ಲ (ಜೀವಾತ್ಮ. ೬೭). (ಸಂ. ವಸ್ತುತಸ್‌] 
ವಸ್ತುತತ್ವ (ನಾ). ಸ್ವಾಭಾವಿಕವಾಗಿರುವಂತಹುದು ; ಸಹಜವಾದುದು : 


ಮೂಲಕಂ ಬಾಲಂ ದೋಷಹರಮಬಾಲಂ ದೋಷಕರಮದಜ್‌ಂ ಪ್ರತ್ಮಕ್ಷಪರಿಚ್ಛೇದ್ಮಂ 
"ಸ್ತುತತ್ಪ `ನದಿಂ ವೃಭಿಚರಿಸುಗುಂ (ಶಾಂತಿಪು ೮-೧೮ ವ). (ಸಂ.] 
ವಸ್ತುತ್ವ (ಣಾ). ವಸ್ತುವಾಗಿರುವಿಕೆ ; ದ್ರವೃತ್ಚ : ಜ್ಞಾನಾದಿ ಚೈತನ್ಮಧರ್ಮ 


ವೃತಿರಿಕ್ರವಾ.5: ಅಸ್ತಿತ್ವ, ನಾಸ್ತಿತ್ವ, ವಸ್ತುತ್ತ -- ಮೊದಲಾದ ಧರ್ಮಗಳು 
ಆಚೀವದ್ರದ್ಧದಲ್ಲಿಯೂ ಇವೆ (ಭಾರ. ೧೮೦) ; ಅಲ್ಲಿಗೆ ಆದರ ವಸ್ತುತ್ವ ಮುಗಿಯಿತು 
(ಭಾವಗೀ..ಆ). (ಸಂ. 

ವಸ್ತುದ್ರನಿ (ನಾ). [ಕಾವ್ಯಮಾ] ಧ್ವನಿಯ ಒಂದು ಪ್ರಕಾರ ; ಯಾವ 
ವ್ಯತಿರೇಃಕವೂ ಅಲಂಕಾರವೂ ಇಲ್ಲದೆ ಸೂಚಿತವಾಗುವ ಧ್ವನಿ : ಧ್ವನಿತ 
ವಾದ ಆರ್ಥ ಸಮುದಾಯದಲ್ಲಿ ರಸಧ್ವನಿಯೂ ಅಲಂಕಾರಧೃನಿಯೂ ಅಲ್ಲದಿರುವುದಕ್ಕೆಲ್ಲ 
ವಸ್ತುಧ್ವನಿಯೆಂದು ಹೆಸರು (ಭಾರಮಾ. ೨೭೩) ; ವಿಭಾವ, ಅನುಭಾವಗಳು ಕೂಡ 
ವ್ಯಂಗ್ಯವಾದಾಗ "ವಸ್ತುಧ್ವನಿ'ಗೆ ಅವಕಾಶವಿದ್ದೇ ಇದೆ (ಧ್ವನ್ಮಾಲೋ ೫೯ ಅಡಿಟಿ). 

[ಸಂ.) 

ವಸ್ತುನಿಪ (ಗು). ೧. ವಾಸ್ತವವಾದ ;ನೈಜವಾದ : ಜೀವನದ ಬಹಿರ್ಮುಖಗಳನ್ನೇ 
ದರ್ಶಿಸುವ ವಸ್ತುನಿಷ್ಕಕಲ್ಪನೆ (Objಂctive 17881೧81101) ಮನಸ್ಸಿನ ಮತ್ತು ಭಾವನೆಯ 
ಪರಿಣಾಮಗಳನ್ನು ದರ್ಶಿಸುವ ಭಾವನಿಷ್ಠಕಲ್ಪನೆ . . . ಇವೆಲ್ಲ ಕವಿಯ ಕಾವ್ಯಸೃಷ್ಟಿಯ 
ಉಪಕರಣಗಳು ಮಾತ್ರ (ಸೌಂದಸ ೩೦). ೨. [ಕಾವ್ಯಮಾ। ವಸ್ತುಪ್ರಧಾನವಾದ : 
"“ವಸ್ತುನಿಷ್ಠಕಾವ್ಯ' ಪರಾ. (ನಾ).೩. ವಾಸ್ತವಿಕವಾದುದು ; ನೈಜವಾದುದು : 
ಸೌಂದರ್ಯ ಎನ್ನುವುದು ವಸ್ತುನಿಷ್ಠವೋ ಮನೋನಿಷ್ಠವೋ ಎಂಬ ಎರಡು 
ಪ್ರಶ್ನೆಗಳೇಳುತ್ತವೆ (ಸೌಂದಸ. ೬೬) ; ವಸ್ತುನಿಷ್ಠವಾದ ಸತ್ಕದ ಗೆಲುವು ಕತೆಯ 
ಎದ್ದುಕಾಣುವ ವೈಶಿಷ್ಟ್ಯವಾಗಿದೆ (ಹೊಸಕ್ಸಿ. ೨೯೨). ([ಸಂ.] 

ವಸ್ತುನಿ: ವ್ಯ (ನಾ). [ಕಾವ್ಯಮಾ] ವಸ್ತುಪ್ರಧಾನವಾದ ಕಾವ್ಕ : ಕವಿಪ್ರಜ್ಞೆ 
ತನ್ನ ಸುಪ್ತಶಕ್ತಿಯ ವಿಕಾಸಕ್ಕಾಗಿ ತನ್ನಿಂದ ಆಚೆಗೆ ನಡೆದು ಬಾಹ್ಮಜಗತ್ತಿನ ರಾಗಗಳು 


೭೮೧೭ 


ಓಟ 


10 


35 


45 


ವಸ್ತುಮಾಡು 


ಮತ್ತು ಕ್ರಿಯೆಗಳೊಂದಿಗೆ ಬೆರೆತು ಕಾವ್ಕವನ್ನು ಸೃಷ್ಟಿಸುವುದು. ಇದನ್ನು "ವಸ್ತುನಿಷ್ಠ', 
ಕಾವ್ಮ ಎಂದು ಕರೆಯಬಹುದು (ಸಾಂದಸ. ೧). 1ಸಂ.] ಕ 
ವಸ್ತುಪರಿಚ್ಛೇದ (ನಾ). [ಅದ್ವೈತ] ಸಾವಯವವಸ್ತುಗಳಲ್ಲಿರುವ 
ಸಜಾತೀಯ ಮತ್ತು ವಿಜಾತೀಯ ಭೇದ ;17 ಒಂದು ಮರಕ್ಕೂ ಮತ್ತೊಂದು 
ಮರಕ್ಕೂ ಇರುವ ವ್ಯತ್ಯಾಸ - ಸಜಾತೀಯ ಭೇದ.' ಮರಕ್ಕೂ ಶಿಲೆಗೂ 
ಇರುವ ಭೇದ - ವಿಜಾತೀಯ ಭೇದ. ನಿರವಯವಾದ ಬ್ರಹ್ಮಕ್ಕೆ ಈ 
ಭೇದಗಳು ಇಲ್ಲ : ಒಂದು ವಸ್ತುವಿಹುದು ಒಂದು ವಸ್ತುವಿದಲ್ಲವೆಂಬುದೇ 
ವಸ್ತುಪರಿಚ್ಛೇದಮಕ್ಕುಂ (ವಿವೇಕ. ೨೫) ; ಬ್ರಹ್ಮವು. . . ಸಜಾತೀಯ ವಿಜಾತೀಯ 
ಭೇದರಹಿತವಾದ್ದರಿಂದ ವಸ್ತುಪರಿಚ್ಛೇದವಿಲ್ಲದ್ದು (ಭಾರದ. ೨೬೩). [ಸಂ.) 
ವಸ್ತುಪುರುಷ (ನಾ). (ನಿರ್ದಿಷ್ಟವಾದ) ಪದಾರ್ಥದ ನೈಜತೆಯನ್ನು 
ಪರೀಕ್ಷಿಸುವವನು ; ನುರಿತವನು ; ಪರಿಣತ : ದೊರೆಯಲ್‌ವ ವಸ್ತುಪುರುಷರ್‌ 
ಪರಿಕಿಸಿ ಬೆಲೆಮಾಡೆ ಗಂಗಮಂಡಲ ಚಕ್ರೇಶ್ವರ ಕಟಕೋತ್ತಮನಾಯಕ ವಿರಚನೆಯಿನ 
ನರ್ಧರತ್ನಮಾದಂ ರತ್ನಂ (ಗದಾಯು. ೧-೪೦) ; ಯಶೋಭದ್ರಾಂಬಿಕೆಯಂ ಕಂಡು 
ರತ್ನಕಂಬಲಮಂ ನಿಮಿರ್ಚಿ ತೋರ್ಪುದುಮಪೂರ್ವವಸ್ತುವಪ್ಪದನಜ್‌ದು ವಸ್ತು 
ಪುರುಷರಿಂ ಬೆಲೆಯಿಡಿಸಿ (ಸುಕುಮಾ. ೧೦-೧೧೭ ವ). [ಸಂ.) 
ವಸ್ತುಪ್ರದರ್ಶನ (ನಾ). ೧. ಕಲೆ, ವಿಜ್ಞಾನ ಮುಂತಾದ ಕ್ಷೇತ್ರಗಳಿಗೆ 
ಸಂಬಂಧಿಸಿದ ನಾನಾ ಬಗೆಯ ಪದಾರ್ಥಗಳನ್ನು ಜನರ ನೋಟಕ್ಕಾಗಿಯೂ 
ಮಾರಾಟಕ್ಕಾಗಿಯೂ ಜೋಡಿಸಿಡುವುದು : ಶಾಲೆಯಲ್ಲಿ ವಸ್ತುಪ್ರದರ್ಶನ 
ಏರ್ಪಡಿಸಬೇಕೆಂದು ಗುರುಗಳೂ ಹುಡುಗರೂ ನಿರ್ಧರಿಸಿದರು 
೨. = ವಸ್ತುಪ್ರದರ್ಶನಶಾಲೆ : ವಸ್ತುಪ್ರದರ್ಶನದ ಬಳಿ ಸುನಂದ ಗಾಡಿಯಿಂದಿಳಿದು 
ಟಿಕೇಟು ತೆಗೆಯಲು ಹೊರಟಳು (ದೂಬೆಟ್ಟ. ೧೨೦). |ಸಂ.) 
ವಸ್ತುಪ್ರದರ್ಶನಶಾಲೆ (ನಾ). ಕಲೆ, ವಿಜ್ಞಾನ ಮುಂತಾದ ಕ್ಷೇತ್ರಗಳಿಗೆ 
ಸಂಬಂಧಿಸಿದ ನಾನಾಪ್ರಕಾರದ ವಸ್ತುಗಳನ್ನು ಪ್ರದರ್ಶನ ಹಾಗೂ 
ಮಾರಾಟಕ್ಕಾಗಿ ಜೋಡಿಸಿಟ್ಟಿರುವ ಸ್ಥಳ : ಪ್ರತಿವರ್ಷವೂ ಮೈಸೂರುಅರಮನೆಯ 
ಎದುರು ಮೈದಾನದಲ್ಲಿ ವಸ್ತುಪ್ರದರ್ಶನಶಾಲೆಯನ್ನು ತೆರೆಯುವುದು ವಾಡಿಕೆ (ರೂಢಿ). 
[ಸಂ. ವಸ್ತುಪ್ರದರ್ಶನಶಾಲಾ] 
ವಸ್ತುಪ್ರದರ್ಶನಾಲಯ (ನಾ). ಇ ವಸ್ತುಪ್ರದರ್ಶನಶಾಲೆ : ವಸ್ತು 
ಪ್ರದರ್ಶನಾಲಯದಲ್ಲಿ ಪ್ರತಿದಿನ ಸಂಜೆ ಮನರಂಜನೆಕಾರ್ಯಕ್ರಮಗಳನ್ನು 
ಏರ್ಪಡಿಸಿರುತ್ತಾರೆ (ರೂಢಿ). (ಸಂ. 
ವಸ್ತುಬಂಧ (ನಾ). ಇ ವಸ್ತುಕಾವ್ಕ : ಇದು ಚೋದ್ಕಂ ಕವಿಹೃದ್ಗತಂ ನವರಸಂ 
ನಿರ್ದೋಷಮೆಂದೀಗಳಾದುದು . . . ವಿದಿತ ಶ್ರೀಕವಿನಾಗವರ್ಮನ ವಚಸ್ಪಂದೋಹದಿಂ , 
ದೋಷಮೊಂದದಲಂಕಾರದ ವಸ್ತುಬಂಧಮಿದು ತಾನೇಂ ಮಾಡದೇಂಗೆಯ್ಮದೋ 
[ಸಂ.| "“ 
ವಸ್ತುಬಾಹೃ (ನಾ). ಪದಾರ್ಥಗಳ ಹೊರರೂಪವನ್ನು ಮಾತ್ರ ಬಲ್ಲವನು : 
ಸುಖದುಖುಗಳೆಂಬುದು ಸ್ವಪ್ನೇಂದ್ರಜಾಲಸನ್ನಿಭಂಗಳುಂ ಜೀವಿತಮರಣಂಗಳೆಂಬಿ[ವಿ]ಟ್ಟ 
ಳಮುಂ ಪುಸಿಯ ಪೊಟ್ಟಳಮುಮಕ್ಕುಮದ!ನ।ಕರ್ನಹೃದಯನುಮನೇಡಮೂಕನುಂ 
ತತ್ವಾಂಧನುಂ ವಸ್ತುಬಾಹ್ಮನುಂ ನಂಬುಗುಂ (ಶಾಂತಿವು. 5-೧೩೨ ವು. [ಸಂ.) 
ವಸ್ತುಭಂಡ (ನಾ). (ಮವ್ಮಾಪಾರದ) ಪದಾರ್ಥಗಳ ಸರಕು,-ಮಾಲು : 
ಎತ್ತೈೈದಆ ಮೇಲೆ ವಸ್ತುಭಂಡವ ತುಂಬಿ ನಿತ್ಮನಿರಾಳಪಟ್ಟಣದಲ್ಲಿಗೆ ಮುಕ್ತಿಸೋಪಾನಕ್ಕೆ 
ನಡೆಯೆಂದು (ಶಿವಗೀ ೧೯೦-೯೪೯). |ಸಂ.] ಕ 
ವಸ್ತುಭಾವ (ನಾ). ಸಹಜಭಾವ ; ನೈಜತೆ : ಸತ್ಯಕ್ಕೆ ನಿಜರೂಪಾಗಿ ಕೃತ್ಯಕ್ಕೆ ತಪ್ಪದೆ 
ವಸ್ತುಭಾವದಲ್ಲಿ ಇದ್ದಾತನ ಭಕ್ತಿ ನಿಃಕಳಂಕ ಮಲ್ಲಿಕಾರ್ಜುನನ ನಿಶ್ಚಯದ ನಿಜವಾಸ 
(ಸಂ.] A 
ವಸ್ತುಮಾಡು (ಕ್ರಿ). ಕೃತಿರಚನೆಯ ಮುಖ್ಯಕಥಾವಿಷಯವನ್ನಾಗಿಸು : ಬೇಟಮನೆ 
ವಸ್ತುಮಾಡಿಯೆ ಕವಿತ್ವ ವರ್ಣಕಕವಿತ್ವ ಕಾಯತತ್ತ್ಯವಿದನೆನಿಸಿದತಿವಿದಗೃನೊರ್ವ 
(ವಸ್ತು * ಮಾಡು! 


(ಕೆಪಪು ೪-೩೭). 


(ಕಾದಂಉ. ಆ೨೫). 


(ಮೋಳಿಮಾ. ೧೮-೬೭). 


ನಿಂತೆಂದಂ (ಆದಿವು ೧೨-೨೨ ವ). 


ವಸ್ತುಯುದ್ಧ 


ವಸ್ನುಯುದ್ಧ (ನಾ), ಯುದ್ಧವೇ ಪ್ರಧಾನಕೃತಿವಸ್ತುವಾದುದು : ಗಾಂಧಾರಿಯ 
ಹುತ್ರರೊಳ್‌ _ ಮೊದಲಿಗಂ ದುರ್ಯೋಧನಂ ಧರ್ಮಯುದ್ದದೊಳಂತಾತನನಿಕ್ಕಿ 
ಫಾಂದನದಟ್‌ಂ ಭೀಮಂ ಜಯೋದ್ಧಾಮನೆಂಬುದನೆಂಬಂತಿದು ವಸ್ತುಯುದ್ಧಮೆನಿಸಲ್‌ 
ಪೇಟ್ಮಂ ಗದ್ಯಾಯುಜ್ಮಮಂ (ಗದಾಯು, ೧-೬೩) ; ""ವಸ್ತುಯುದ್ಧಂ - 
ಯುದ್ಧನಿರೂಪಣೆಯೇ ಪ್ರಧಾನವಸ್ತುವಾದ ಕಾವ್ಕ(?)''(ಗದಾಸಂ. ೯& ಟಪ್ಪಣಿ). 

[ಸಂ.) 

ವಸ್ನುವಾಚಕ (ನಾ). [ವ್ಮಾಕ] ಭಾವನಾಮವಲ್ಲದ ನಾಮವಾಚಕ 
- ಭಾವನಾಮವನ್ನೇ ಒಂದು ಸ್ಮತಂತ್ರವಾದ ವರ್ಗವಾಗಿ ಇಟ್ಟುಕೊಂಡು, ಮಿಕ್ಕ 
ನಾಮವಾಚಕಗಳನ್ಸೆಲ್ಲಾ "ವಸ್ಸುವಾಚಕ'ಗಳೆಂದು ಕರೆಯುವುದುಂಟು (ಮಧ್ಯಮ. ೨೭). 

(೩0.1 

ವಸ್ತುದಿದ (ನಾ). ತತ್ವವನ್ನು ತಿಳಿದವನು : ವಸ್ತುವಿದರ್‌ ನಿನ್ನವೊಲಾರ್‌ ಬೆಅಲ್‌ 
ಭುವನದೊಳ್‌ ಫಟ್ಟಂಡಭಾತ್ರೀಶ್ಟರಾ (ಆದಿಷು ೧೬-೫೯). [0.1 

ಪಶ್ತುವಿಜ್ಕೆ (ನಾ). ಕಾದ್ಕಲಕ್ಷಣದ ಕಲೆ (?) : ಪುದಿದ ಜಸಂ ಪೊದಟ್ಹ 
ಚಳಮೊಂದಿದಳಂಕೃತಿ ಕೈತ ದೇಸಿಯೆಂಬುದನೆನೆ ವಸ್ತುವಿದೆಯೆನೆ ಕಬ್ಬಮೆ 
ಮುನ್ನಮವಂತಿವಲ್ಲದಲ್ಲದೆ ಪೆಅವಿಲ್ಲ ಕಬ್ಬಮೆನೆ ಮುನ್ನಿನ ಕಬ್ಬಮನೆಲ್ಲಮಿಕ್ಕಿ ಮೆಟ್ಟಿ 
ದುವು ಸಮಸ್ತಭಾರತಮುಮಾದಿಪುರಾಣಮಹಾಪ್ರಬಂಧಮು೦ (ಪಂಪಭಾ. ೧೪-೫೯); 
“ವಸ್ತುವಿದ್ಮೆಯೆನೆ —  ಶಿಲ್ಪವಿದ್ಧೆಯೆನಲು (2) (ಷಂವದೀ. ೫೭೬). 
“ವಸ್ತುಕಾವ್ಕ', "ವಸ್ತುಕೃತಿ' ಪರಾ. ಸ. ವಸ್ತುವಿದ್ಧಾ। 

ಪಸ್ಸುಶಂಗ್ರಹಾಲಯ (ನಾ). ಅಪೂರ್ವವಾದ ಪದಾರ್ಥಗಳನ್ನು ಪ್ರದರ್ಶನ 
ಕ್ಕಾಗಿ ಸಂಗ್ರಹಿಸಿಡುವ ಸ್ಥಳ ; ಮ್ಯೂಸಿಯಂ : ವಸ್ತುಸಂಗ್ರಹಾಲಯಗಳಲ್ಲಿ 
ಇಡಲಾಗಿರುವ ಅವರ ಶಿಲ್ಪಕೃತಿಗಳು, . . ಉತ್ತಮಮಾದರಿಗಳಾಗಿವೆ (ನೊಳಂಬ. ೭೪) ; 


ಈ ಅವಶೇಷಗಳನ್ನು ಕಾಯ್ದು ಪ್ರದರ್ಶಿಸುವುದಕ್ಕಾಗಿಯೇ ಒಂದು ಪ್ರಾಚ್ಯ 
ವಸ್ತುಸಂಗ್ರಹಾಲಯವನ್ನು ಈಳ್‌ ನಿರ್ಮಿಸಿದ್ದಾರೆ (ಕವಿಕೋ. ಓ ೧೬೦). |ಸಂ.| 


ಪಸ್ನುಶ್ಚವ (ನಾ). (ಮಹಾಪುರುಷನ) ಚರಿತ್ರೆಯನ್ನು ಕುರಿತ ನಿರೂಪಣೆ 
ಉರುವ ಸ್ತೋತ್ರ : ಫಣಿಪ್ರಭುಗಮೆತ್ತಮತ್ತಳಗಮಲ್ಲೆ ರೂಪಸ್ತವಂ 
ಗುಣಸ್ನವಮುದಾತ್ನವೃತ್ತ್ನ್ಯ ಭವದೀಯ ವಸ್ತುಸ್ತವಂ (ಅದಿಪು. ೧೩-೯೦); ವಸ್ತುಸ್ತವ 
ರೂಪಸ್ತವ ಗುಣಸ್ನವಂಗಳಿನಿಂದ್ರಂ ಭವರಿಪುವಂ ಸ್ತುತಿಯಿಸಿ (ಪುಷ್ಪಪು. ೧೧-೫೮). 
"ಗುಣಸ್ತವ' ಪರಾ. (೫.1 

ಮಸ್ತುಕ್ಮಿತಿ (ನಾ). ೧. ಫಾಸ್ತವ ಸಂಗತಿ ; ನಿಜವಾದ ಸ್ಥಿತಿ : ತಬೌಸಂದು 
ಫಲವೃತೆಜದಿಂ ತೆಳಗೆದಿರೆ ಸೆಗಬ್ತಿರ್ದುದೊಂದು ವಸ್ತುಸ್ಥಿತಿಯಂ ಮಸಿ ಪೆಆತೊಂದು 
ಮಾಟ್ಕ್‌ಯಿನಚ್‌ವುವುದುತ್ಸೆ ೇಕ್ಷೆಯೆಂಬುದಿಂತದಟ ತೆಆಂ (ಕಎರಾ ೬-೧೧೪) ; ನೀನು 
ನಿಜವಾಗಿಯೂ ನನ್ನ ಮಗನೇ ಎಂಬ ವಸ್ತುಸ್ಥಿತಿ ಇತ್ತೀಚೆಗೆ ನನಗೆ ತಿಳಿಯಿತು 
(ಕತ್ತುಮ, ೧೦೬). ೨. [ಜೈನ]ಜೀವಾದಿ ತತ್ವ, ಲೋಕಸ್ಟರೂಪ ಮೊದಲಾದುವುಗಳ 
ಯಥಾವತ್ತಾದ ನಿರೂಪಣೆ : ಭರತಂ ಬೆಸಗೊಂಡಂ ಜಿನನಖಿಳವಸ್ತುಸ್ಥಿತಿಯಂ 
(ಆದಿವು. ೧೨-೬೨). ಪಂ.) 

ವಸ್ತುಸ್ಟಭಾವ (ನಾ). ಒಂದಿ ಪದಾರ್ಥದ ನಿಜವಾಡ ಗುಣ,- 
ಸಹಜಸ್ಟಭಾವ : ವಸ್ತುಸ್ಪಭಾವಕಥನಂ ವಾಸ್ತವಮುಪಮಾದ್ಮಶೇಷವಕ್ರೋಶ್ತಿ 
ಏಪರ್ಯಸ್ತಂ ಸಮಸ್ತಲೋಕಮನಸ್ತೋಭನಕಾರಿ ಚಾರುತರಪುರುಷಾರ್ಥ್‌ಂ 
(ಕಾನ್ಫಾನೂ 0೩) ; ಕೈವಲ್ಮದೊಳಗಿದ್ದ ಸಿದ್ದರು ವಸ್ತುಸ್ಟಭಾಷವೆಂದೀಕ್ಷಿಸುತಿಹರು 
ಬೀವಕಲ್ಲದೆ ಮುಕ್ತಿ ಪುದ್ದಲಕಿಲ್ಲ ನಿರ್ಜೀವತತ್ವವಿದು ನಿಶ್ಚಯಿಸು (ಭರಚ. ೬5-೪೫). 

[ಸಂ.) 

ಮಸ್ತೂತ್ಸೇಳ್ಲೆ (ನಾ). [ಕಾವ್ಯಮಾ] ಯಾವುದಾದರೊಂದು ವಸ್ತುವನ್ನು 
ಉತ್ಪ್ರೇಕ್ಲಿಸಿ ಹೇಳುವ ಒಂದು ಅಲಂಕಾರ : ವಸ್ತುಸ್ಪರೂಪದಿಂದೊಂದು 
ಫನ್ನುವಂ ಪೆಚತೊಂದು ವಸ್ತುವೆಂದೆಣಿಪೆ ವಸ್ತೂತ್ಸೇಕ್ಲೆ(ಅಪ್ರ& ೪೯- ೧೮);ಆವುದಾನೊಂದು 
ವಸ್ತುವಿಗೆ ವಸ್ತ್ರಂತರ ತಾದಾತ್ಮ್ಮಸಂಭಾವನಾ ಪೇಳಲ್ಕೆ ವಸ್ತೂತ್ರೇಕ್ಟಾ (ಕುವಲ. ೨೭). 

(ಸಂ. ವಸ್ತೂತ್ಬೇಕ್ಸಾ] 


೭೮೧೮ 


10 


25 


35 


40 


ವಸ್ತ್ರಾಂಗ 


ವಸ್ತೂಪಮಾನ (ನಾ). [ಕಾವ್ಮಮಾ]' ಉಪಮಾಲಂಕಾರಗಳಲ್ಲಿ ಒಂದು 
ವಿಧ : ವನರುಹದಂತೆ ಮುಖಂ ಲೋಚನಮೆಸೆವುತ್ತಳದವೋಲ್‌ ತಳಂ 
ತಳಿರಂತೆಂದನುರೂಪಮಾಗಿ ಫೇಟ್ಟೊಡದೆನಸುಂ ವಸ್ತೂಪಮಾನಮೆಂಬುದು ಪೆಸರಿಂ 

[ಸಂ.) 

ವಸ್ತೂಫಮೆ (ನಾ). ಎ ವಸ್ತೂಪಮಾನ : ವಸ್ತೂಪಮೆಗೆ : ಅಳಿಕುಳದಂತಳಕಚಯಂ 
- ೬ - ಬೆಡಂಗುವೆತ್ತು ತೋರ್ಕುಂ ಸತಿಯಾ (ಕಾವ್ಕಾನ. ೬೬೯). [ಸಂ. ವಸ್ತೂಪಮಾ] 

ವಸ್ತ್ಮ (ನಾ). ವಾಸಿಸುವ ಸ್ಥಳ ; ನಿವಾಸ ; ಮನೆ : ""ಅವಾಸಃ. . . ವಸ್ತ್ಯಂ 
ಎಎ. ಆಲಯ: - ಈ ೩೧ ಮನೆ'' (ಹಲಾಯು, ೪೯-೧೩೬). ([ಸಂ.] 

ವಸ್ತ್ರ (ನಾ). ೧. ಬಟ್ಟೆ ; ಅರಿವೆ : ದಾಸ ತನ್ನ ವಸ್ತ್ರವ ಕೊಟ್ಟನಲ್ಲದೆ ತನ್ನ 
ಕೊಬ್ಬುದಿಲ್ಲ (ಬಸವ. ೬೮೦); ದುಕೂಲವನುಗಿದು ಹಾಯ್ಕುದರಿದ್ದರಿವರೊಂದೊಂದು 
ವಸ್ತ್ರದಲಿ (ಉವ್ಮಾಸ ೧೪-೧೦೧). ೨. ಉಡುಪು ; ಉಡುಗೆ. (ಸಂ. 

ವಸ್ತ್ರಗಾಣಿಕೆ (ನಾ). ಪುಡಿ ಅಥವಾ ದ್ರವಪದಾರ್ಥವನ್ನು ಬಟ್ಟೆಯ ಮೂಲಕ 
ಶೋಧಿಸುವಿಕೆ ; ಸೋಸುವಿಕೆ: ಕಿರುನೆಲ್ಲಿ ಸಹಮೂಲವನ್ನು ತಂದು ನೆರಳಲ್ಲಿ 
ಒಣಗಿಸಿ ನೆಗ್ಗಿಲು ಸಹಮೂಲವನ್ನು ಅದೇ ರೀತಿ ಒಣಗಿಸಿ ಇಡಿದು ವಸ್ತ್ರಗಾಣಿಕೆ 
ಮಾಡಿ ಇಟ್ಟುಕೊಳ್ಳುವುದು (ಕಾಮಶಾ. ೨೬೪). |?./ ಮರಾ. ವಸ್ತ್ರಗಾಳ] 

ವಸ್ತ್ರಗಾಲಿತ, ವಸ್ತ್ರಗಾಳಿತ (ನಾ). ಇ ವಸ್ತ್ರಗಾಣಿಕೆ : ಬರಿ ಇದ್ದಲಿನ ಪುಡಿಯನ್ನು 
ವಸ್ತ್ರಗಾಲಿತ ಮಾಡಿ ಅದಕ್ಕೆ ನೀರು, ಗೋಂದು, ಸಕ್ಕರೆ ಮುಂತಾದುವನ್ನು ಹದವರಿತು 
ಬೆರಸಿ ಮಸಿಯನ್ನು ಮಾಡುತ್ತಿದ್ದುದೂ ಉಂಟು (ಕನ್ನಸಂ. ೪). ವಸ್ತ್ರಗಾಳಿತ : 
ನೆಲದಾಳ, ತುಜುವೆ, ನೆಗ್ಗಿಲು . . . ಇವಂ ವಸ್ತ್ರಗಾಳಿತವ ಮಾಡಿ (ಎವ್ಮೆಂ. ೪೯) ; ಚವ್ಮ, 
ಉಳ್ಳಿ, ಇಲ್ಲಣ ಇನಗಳನ್ನೆಲ್ಲಾ . . . ಚೂರ್ಣಿಸಿ ವಸ್ತ್ರಗಾಳಿತವಂ ಮಾಡಿ ಹಾಕಿ 
ಪಾಕದಲ್ಲಿಳುಹಿಕೊಂಡು (ಸಕವೈೆ. ೭೧). [ಸಂ.] 

ವಸ್ತ್ರಗಾಳಿತ "ವಸ್ತ್ರಗಾಲಿತ' ನೋ. 

ವಸ್ತ್ರಗಾಳಿಸು (ಕ್ರಿ). ಪುಡಿ ಅಥವಾ ದ್ರವಪದಾರ್ಥವನ್ನು ಬಟ್ಟೆಯ ಮೂಲಕ 
ಶೋಧಿಸು ,-ಸೋಸು : ಶುಂಠಿ ೨ ಸೇ ಲೋಹಭಸ್ಮ ಪಡಿ ೧ ಎಲ್ಲವನ್ನೂ 
ಚೂರ್ಣಮಾಡಿ ವಸ್ತ್ರಗಾಳಿಸಿ ಲೇಹ್ಮಪಾಕ ಮಾಡಿ . . . ಸೇವಿಸುವುದರಿಂದ ಕಾಸ, 
ಶ್ವಾಸ... ಗುಣವಾಗುವುವು (ಸಕವೈ. ಪರಿ. ೪೩೯). (ವಸ್ತ್ರ + ಗಾಳಿಸ್ಬು] 

ವಸ್ತ್ರದಾನ (ನಾ). ಬಟ್ಟೆಯನ್ನು ಧರ್ಮಾರ್ಥವಾಗಿ ನೀಡುವಿಕೆ : ಆದರದಿಂ 
ಗೋದಾನಂ ಸ್ತ್ರೀದಾನಂ ವಸ್ತ್ರದಾನಂ . . . ಶ್ರೀದಾನಂಗುಡುತುಮೊಪ್ಪಿದಂ ಗಿರಿರಾಜಂ 
(ಗಿರ. ೩-೬೩); ಓವಿ ಗುಂಡಯ್ಮಂಗೆ ಹರೆಯವನೀವ ಠಾವಿನೊಳಾವ ಗರಳಗ್ರೀವಸಹಿತಂ 
ಹೋದೆ ದಾಸನ ವಸ್ತ್ರದಾನಕ್ಕೆ (ಬಸವು. ೨೪-೭೨). [ಸಂ.] 

ವಸ್ತನಿವಾಳಿ (ನಾ). ಬಟ್ಟೆಯಿಂದ ಇಳಿತೆಗೆದು ದೃಷ್ಟಿ ನಿವಾಳಿಸುವುದು : 
ಕಾಮಿನಿಯರುಪ್ಪಾರತಿಗಳಭಿರಾಮವಸ್ತ್ರನಿವಾಳಿ ರತ್ನಸ್ತೋಮ ಬಣ್ಣದ ಸೊಡರು 
ಸುಳಿದವು ಹರುಷದೊಗ್ಗಿನಲಿ (ಕುವ್ಮಾವಿ. ೯-೨೭). [6.1 

ವಸ್ತ್ರಭಿನ್ನಕ (ನಾ). ಬಟ್ಟೆಯನ್ನು ಕತ್ತರಿಸುವವನು ; ಸಿಂಪಿಗ : ಹರುಷಂದಳೆದು 
ಕರೆ ಎನೆ ಕರೆದು ತಂದರು ವಸ್ತ್ರಭಿನ್ನಕನ (ಶಂಕದಾ. ೭-೬೬); ಇಂಥ ಚಿತ್ರಪತ್ರವನ್ನು 
ಹೊಲಿಯುವ ವಸ್ತ್ರಭಿನ್ನಕನಾಗಿ ಶಂಕರದಾಸಿಮಯ್ಕ ಸಂತೋಷಸಾಮ್ರಾಜ್ಯವನ್ನು 
ಸೂರೆಗೊಂಡಿದ್ದನು (ಶರಚ. ೫೫). [ಸ೨.] 

ವಸ್ತ್ರಮೃಗ (ನಾ). ಕೊಳೆಬಟ್ಟೆಯಲ್ಲಿ ಉತ್ಪತ್ತಿಯಾಗುವ ಒಂದು ಬಗೆಯ 
ಕ್ರಿಮಿ ; ಕೂರೆ : ಡುಂಡುಕನೆಂಬ ತಿಗುಣೆ ಮಾಡಿದ ದೋಷದಿಂ ಮಂದವಿಸರ್ಪಿಣಿ 
ಯೆಂಬ ವಸ್ತ್ರಮೃಗಂ ಕೆಟ್ಟುದು (ಪಂಚತಂ. ೧೨೨-೧೭). ಸಂ.) 

ವಸ್ಟ್ರಾಂಗ (ನಾ). [ಜೈನ] ದಶಾಂಗಕಲ್ಪಕುಜಗಳಲ್ಲಿ ಒಂದು ; ಬಯಸಿದ 
ಬಟ್ಟೆಯನ್ನು ನೀಡುವುದೆಂದು ಭಾವಿಸಲಾದ ಮರ : ಭಾಜನಾಂಗದ 
ವಸ್ತಾಂಗದ ಭೂಷಣಾಂಗದಳವಂ ಚಕ್ರೇಶ್ವರಂ ತಾಳ್ವೆದಂ (ಆದಿಪು 
ಗೀರ್ವಾಣವ್ರಜಂ ತಂದು ನೀಡಿದ ವಸ್ತ್ರಾಂಗ ವಿಭೂಷಣಾಂಗ . . . ದೀಪಾಂಗವ್ಯಕ್ಷದ 

ಪೂಮಾಲೆಯಿಂದಂಗರಾಗದಿನುದ್ಸ್ರಾಜಿಸುವಂತು 
[ಸಂ.1 


(ಶೆವಿರಾ ೩-೬೦). 


೪-೩೫) ; 


ದಿವ್ಮಾಂಬರದಿಂದಲಂಕರಣದಿಂ 
ಪೂಜಿಸಿದನಿಂದ್ರಂ (ಪುಷ್ಪಪು ೧೨-೧೩). 


ವಸ್ಟ್ರಾಸನ 


ವಸ್ಟ್ರಾಸನ (ನಾ). [ಯೋಗ] ಆಸನಗಳಲ್ಲಿ ಒಂದು ಬಗೆ : ಸ್ಥಿರಸುಖದಿಂ 
ನಿಶ್ಚಲಾತ್ಮಕಮಾದಾಸನದಲ್ಲಿ ಸಿದ್ಧಾಸನ . . . ವಸ್ತ್ರಾಸನ . . . ಅರ್ಧಾಸನಾದಿ 
ಎಂಭತ್ತುನಾಲ್ಕು ಆಸನಭೇದಂಗಳು (ವಿವೇಕ. ೧೩೧). [0.1 

ವಸ್ನ (ನಾ). ೧. ವಾಸಿಸುವಿಕೆ. ೨. ಸಿರಿ ; ಸಂಪತ್ತು. ೩. ವೇತನ. ೪. ಬಟ್ಟೆ ; 
ಅರಿವೆ. ೫. ಚರ್ಮ ; ತೊಗಲು. ೬. ಬೆಲೆ ; ಕಿಮ್ಮತ್ತು : ""ಮೂಲ್ಮಂ, ವಸ್ನಃ 
ಅವಕ್ರಯಃ - ೩ ಬೆಲೆ, ಕ್ರಯದ ಕಿಮ್ಮತ್ತು'' (ಸಿದ್ಧಾಂತಿ ೨೯೭). ೭. ಸಾವು; ಮರಣ. 

[ಸಂ.] 

ವಸ್ಸ (ನಾ). ಮಳೆಗಾಲ ; ವರ್ಷಾಕಾಲ : ಮಳೆಗಾಲದಲ್ಲಿ ನಾಲ್ಕುತಿಂಗಳು ಮಾತ್ರ 
ಒಂದು ಕಡೆ ಮುನಿಗಳು ವಾಸಿಸಬೇಕು. ಇದಕ್ಕೆ 'ಚಾತುರ್ಮಾಸ್ಮ' ವೆನ್ನುತ್ತಾರೆ. 
(ಹಿಂದುಗಳಲ್ಲೂ ಈ ಪದ್ಧತಿ ಇದೆ. ಬೌದ್ಧರು ಇದನ್ನು "ವಸ್ಸ' ಎಂದು ಕರೆಯುತ್ತಾರೆ. 
ವಸ್ಸ ಸಂ. ವಾಸ) (ಕಶಾಆ 6೫). [ವ ಪ್ರಾ. ವಸ್ಸ./ ಸಂ. ವರ್ಷ] 

ಮ್ಸಾವಾಸ (ನಾ). ಮಳೆಗಾಲದ ನಾಲ್ಕು ತಿಂಗಳು ಒಂದೇ ಕಡೆಯಲ್ಲಿ 
ಮಾಡುವ ವಾಸ ; ಚಾತುರ್ಮಾಸ್ಯ : ಆಷಾಢದ ಹುಣ್ಣಿಮೆಯಿಂದ ಹಿಡಿದು 
ಮಾರ್ಗಶಿರದ ಹತ್ತನೆ ದಿನದ ತನಕ (ಜೂನ್‌ ಮಧ್ಮಭಾಗದಿಂದ ಅಕ್ಟೋಬರ್‌ 
ಮಧ್ಯದವರೆಗೆ) ಅವರು "ವಸ್ಸಾವಾಸ' (ವ ವರ್ಷಾವಾಸ)ವನ್ನು ಪಾಲಿಸುತ್ತಿದ್ದರು 
(ಕಶಾಅ. ೮೫). [ಆ ಸಂ. ವರ್ಷಾವಾಸ] 

ವಹ (ನಾ). ೧. ಸರಕುಗಳನ್ನು ಹೊತ್ತು ಸಾಗಿಸುವಿಕೆ ; ಸಾಗಾಣಿಕೆ. ೨. ದಾರಿ ; 


ಮಾರ್ಗ. ೩. ವಾಹನ. ೪. ಗಾಳಿ. ೫. ಕುದುರೆ. ೬. ಎತ್ತಿನ ಹೆಗಲು : 


“"ಸ್ಕಂದವೇಶಃ , ವಹ: - ಈ ೨ ಹೆಗಲ್‌'' (ಹಲಾಯು. ೪೪-೧೧೨). (ಸಂ.] 

ವಹಣಿ, ವಹವಣಿ, ವಹಳ್ಳ, (ನಾ).೧. ಬೆಡಗು ; ಒಯ್ಯಾರ : ಮಟ್‌ದುಂಬಿವಿಂಡು 
ಮುಂದೆ ಮಂಡಳಿಸಿ ಕಟ್ಟಿ ಬರೆ ಕಟ್ಟಿ ಬಂದು ರೂಪು ರೇಖೆವಡೆಯೆ . . . ನವಣಿ 
ಬಹುವಿಕೆವಡೆಯೆ ಬಹುವಿಧದ ವಹಣಿಯ ಮಾರಚಿತ್ರದ ಗತಿಗಳೊಳ್‌ ಮೆಟ್‌ದು (ಅನಂಪು. 
೨-೨೮ ವ); ಸರಸಹಾಸ್ಕದ ಹಾಸಕದ ವಹ [ಪಾಶಾಂ. ದಹ, ಹವ|ಣಿಗಳ ವೈಸಿಕದ ಸರಳಿಸುವ 
ಕುಕ್ಕುರಕದಂಬದ ವಿರಚಿತಾಡಂಬರದ ನವಶಾಬರಿಯರೈದಿದರು (ತೊರರಾ. ೧-೫-೪೦). 
೨. ನಡಗೆ ; ಗತಿ : ನಿಂದು ನಾನಾಪರಿಯ ವಹಣಿಗಳಿಂದ ತಾಳ ಸಮೇಳ ಸದ್ಗತಿಯಿಂದ 
೬ * - ಬಾರಿಸುತಿರ್ದನೈೆ ಹಲವಂದದಲಿ ಮದ್ದಳೆಯ (ಪ್ರಭುಲೀ ೫-೯). ೩. ಠೀವಿ ; 
ಗತ್ತು ; ವೈಖರಿ : ಚಾಣೂರಮುಖ್ಯರು ನಡೆದು ಬಹ ವಹ(ಪಾಠಾಂ. ಹವ|ಣಿಯೆ 
ತದಾಸ್ಥಾನವನು ಮೆಚ್ಚಿಸಿತು (ಸಾಳ್ವಭಾ. ೨೨-೫೭); ಹೂಡಿದನು ದಂಡೆಯನು ವಹಣಿಯ 
ಮಾಡುತವೆ ಚಾಣೂರಮಲ್ಲನು ರೂಢಿಸಿದ ನೀಳಾದ್ರಿಯೊಳು ತೊಡರುವವೊಲಿದಿರೊದಗೆ 
(ಸಾಳೃಭಾ. ೨೨-೬೫). ೪. ಪ್ರವಾಹ ; ಹರಿವು : ""ವಹಣಿ - ವಹನ ಎ ಪ್ರವಾಹ, ತೆರೆ'' 
(ತದ್ಭಕೋ. ೩೯). ೫. ಓಟ ; ಶೈಲಿ : ಕವಿತೆಯ ವ।ಪಾಕಾ. ರ||ಹಣಿ ಲೇಸ್ಕೆ 
(ತೊರರಾ, ೧-೨-೧೭). ೬. ಮಾರ್ಗ ; ಪದ್ಧತಿ :ನಮ್ಮ ಮಹಿಮೆಯ ಕೆಡಿಸಬೇಕೆಂಬುದಲ್ಲದೆ 
ಬೇಟ್‌ ವಹಣಿಯುಂಟೇ!ಪಾತಾಂ. ವಹಿಣಿಯುಂಟೇ, ವಿಹರಿಸಲುಂಟೇ] ದಾನವಗೆ 
(ಕುರಾಸಾಂ. ೧೮-೧೬೧). ೭. ರೀತಿ ; ಬಗೆ : ಉದ್ರೇಕದಿಂದಲಿ ಸಿದ್ಧರಾಮನನೇಕ 
ವಹಣಿಯಲಣಕವಾಡುತಲಿರ್ದನಲ್ಲಮನ (ಪ್ರಭುಲೀ ೧೩-೨೬); ಶೌರ್ಯದ ವಹಣಿ 
ಯೊಳ್ಳಾತುಂಟು ವಹಣಿ ವಿಹಿತೋಕ್ತಿಗಳಲೇನೆಂದ(ಕೋಗಯ. ೨೨-೧೦). ಆ. [ಸಂಗೀತ] 
ಹಾಡುಗಾರಿಕೆಯ ಒಂದು ಪ್ರಕಾರ ;1? ಹೃದಯ, ಕಂಠ ಮತ್ತು ಶಿರಸ್ಸುಗಳಲ್ಲಿ 
ಹುಟ್ಟುವ ಮಂದ್ರ, ಮಧ್ಯ ಮತ್ತು ತಾರಗಳೆಂಬ ಸ್ಥಾನಗಳಲ್ಲಿ ಹುಟ್ಟಿ 
ಲೇಶಮಾತ್ರ ಸ್ಥಿರವಾಗಿ ಕಂಪಿಸುವ ಸ್ವರವಿಶೇಷ : ವಳಿ ವಹಣಿಯೊಳ್ಳಿರಸೆ 
ವಹಣಿ ತಿರುಪಿನೊಳಿಳಿಯೆ ಸುಳಿಸುಳಿದು ತಿರುಪು ಪೋಪೆಡೆಯೊಳಡಗುತ ಹೊಳೆಯೆ 
« «ಎ ಪಂಚಮುಖದೊಳಗೆಲ್ಲ ಕೊಳಲ ದನಿ ತೊಳಲುತ್ತಿರೆ (ಅನಾರ. ದೇ ೧೮೧-೨೨); ಗತಿ 
ಗಹಗಹಿಸಲ್‌ ಕಳಸೋನ್ನತಿ ಗಮಕಂ ವಹಣಿ . . . ಜತಿ ನೇವಣಿ ಮಿಗೆ ಸೊಂಪಾಹತ 
ಕಂಪಿತಮುಣ್ಮೆ ಪಾಡಿದಂ ಮುನಿಯಷಭ೦ (ವೀರವಿ. ೬-೯೦). ವಹವಣಿ : ೮. ವಳಿ 
ವಿಳಾಸಂಬಡೆಯೆ ವಹವಣಿ ಬಹಳಂಬಡೆಯೆ ತಿರಿಪು ತೊಮ್ಮೆವಡೆಯೆ . . . 
ಪಾಡುತ್ತಿರೆಯುಂ (ಶಾಂತೀಶ್ವ. ೧೬-೬೭ ವ). ವಹಳಿ, : ೮. "ವಹಳಿಕೆ' ಪರಾ. 

[ಇ ಪ್ರಾ. ವಹಣ./ ಸಂ. ವಹನ./ ಮರಾ. ವಾಹಣ, ವಾಹಣೀ, ವಾಹಾಣ) 


೭೮೧೯ 


25 


ವಹಿತ್ರಕ 


ವಹನ (ನಾ). ೧. ಹೊರುವಿಕೆ : ಬಳಿಕ ಕಡೆಯಲಿ ಹರಿಯ ವಹನವನೊಲಿದು ತಾ 
ಶ್ರೀಗರುಡನಾದನು ನಳಿನನಾಭಂಗಧಿಕಪ್ರೀತನು ಸುರಸಮೂಹದಲಿ (ಸಂಭಪ. ೫-೧). 
೨. ಸಾಗಾಣಿಕೆ ; ರವಾನೆ. ೩. ಹರಿಯುವುದು ; ಪ್ರವಹಿಸುವುದು. 
೪. ಸಾಗಾಣಿಕೆ ಹಾಗೂ ಸಂಚಾರದ ಸಾಧನ ; ವಾಹನ. ೫. ದೋಣಿ ; 
ಹರಿಗೋಲು. (ಸು. 

ವಹನಕರ್ಮ (ನಾ). ಹೊರುವಿಕೆ ; ಒಯ್ಯುವಿಕೆ : ವಹನಕರ್ಮ-ಆಯುಧ, ಕವಚ, 
ಧಾನ್ಮ ಮುಂತಾದುವನ್ನು ಹೊರುವುದು (ಕಶಾಅ. ೨೫೬). 1ಸಂ. ವಹನಕರ್ಮನ್‌] 

ವಹನಪತ್ರ (ನಾ). ಒಬ್ಬ ವ್ಯಕ್ತಿ ಯಾವುದೇ ಹಕ್ಕುಬಾಧ್ಯತೆಯನ್ನು ಮತ್ತೊಬ್ಬ 
ವ್ಯಕ್ತಿಗೆ ವರ್ಗಾಯಿಸುವ ಪತ್ರ : ವಿನಿಮಯಪತ್ರಗಳು, ಚೆಕ್ಕುಗಳು, ಪ್ರಾಮಿಸರಿ 
ನೋಟುಗಳು, ವಹನಪತ್ರಗಳು . . . ಇವುಗಳ ವಿಷಯದಲ್ಲಿ ಮುದ್ರಾಂಕಶುಲ್ಕದ 
ದರಗಳು (ಭಾಧಾನ. ೨೮೬). ([ಸಂ.1 

ವಹಮಾನ, (ನಾ). ನಡತೆ ; ಚಾರಿತ್ರ್ಯ : ನಿಂದಿಸರಲೇ ಪ್ರಜೆಗಳಿನ್ನೆಗಂ. . . ಜಅ*ದು 
ನಿಜವಂಶದೇಳ್ಲೆಯಂ ಕುಂದಿಸರಲೇ ಖೋಡಿಗಳೆದು ವಹಮಾನದೊಳ್ಳಂಧಿಸರಲೇ 
ಕೊಂಕುಕೊಆತೆಗಳನು (ಜೈಮಿಭಾ. ೧೮-೪೨); ಸಕಲಭೋಗವನೆಲ್ಲ ಭೋಗಿಸುತೆ ಸ್ತ್ರೀಯರ 
ಸುನಿಕರಕ್ಕೆ ಪಟ್ಟದಂಗನೆಯಾಗಿಯಿರುವೆನಲ್‌ ವಿಕಳತೆಯೊಳಿಂತು ವಹಮಾನವಿಲ್ಲದೆ 
ದಿಗಂಬರಿಯಾಗಿ ಪೋದಳ್‌ (ಪ್ರಭುಪು. 9-೭೦); ಮಾನಿಯಾದ ಮಹಾತ್ಮರಿಗೆ ವಹಮಾನವೇ 
ಕೇಳ್‌ ಸಂಚಿತಾರ್ಥಂ ಮಾನಮಾಗಳೆ ಪ್ರಾಣಮಿಹದೊಳು ಸುಖವ ಸಾರ್ಚುವುದು 
(ಶಂಕದಾ. ೧೨-೨೧). ಆ ವಹಣಿ] 

ವಹಮಾನ್ನ (ನಾ). ದಾನ ; ಕೊಡುಗೆ (7) : ಸಂಕಿಮಯ್ಮನಾಯಕರುಂ 
ಮಹದೇವಭಟ್ಟರುಂ ತಮ್ಮ ಅಕಸಾಲದಲು ತಮಗೆ ದೀಪಾವಳಿಯ ಪರ್ವ್ವದಲುಡಲು 
ಕುಡುವ ವಹಮಾನಮಂ ಸವಕಟ್ಟುವ ಪನ್ನಿರ್ವ್ವರಿಗೆ ಬಿಟ್ಟರ್‌ (ಸೌಣಇ. 
Xi, ೧೮೭-೫; 1104); ತಂಮ ತಾಯಿಗೆ ತಪ್ಪಿದವರು ತಂಮ ವಹಮಾನವನು ಹದಿನೆಂಟು 
ಜಾತಿಗೆ ಕೊಟ್ಟವರು (ಎಕ. ೫!, ಹೊಳಲ್ಕೆ. ೧೧೨-೩೦; 1554). (7) 

ವಹಮಾನಿಕೆ (ನಾ). ನಡತೆ ; ಚಾರಿತ್ರ್ಯ : ನೋಡಿದರೆ ಹಿತವೆ ಮಾತಾಡಲಮೃತದ 
ಸೋನೆ ಕೂಡೆ ವಹಮಾನಿಕೆಯ ನಟಿಸಿ ಜಗದೊಳಗೆ ಮಾಡದುದ ಮಾಡಿ ಕೆಡಿಸುವಳು 
(ಗುರುಬೋ. ಆ-ಅ೫). [ವಹಮಾನ, + — ad] 

ವಹವಣಿ "ವಹಣಿ' ನೋ. 

ವಹಳ್ಳಿ "ವಹಣಿ' ನೋ. 

ವಹಳ್ಳಿ "ವಾಹಳಿ' ನೋ 

ವಹಳಿಕೆ (ನಾ). ಇ ವಹಣಿ ೮ :ಠಾಯೆ ಲವಣಿ ವಹಳಿಕೆ ಡಾಳಂಗಳಕಾರ ಪರಂಪರೆಯ 
ಆಯತಿಯಿಂ ರಂಜಿವ ತ್ರಿಸ್ಕಾನೋಪಾಯಸ್ಟರದ ಚತುರ್ವಿಧದಂಡಿಯ ಗಾಯಕಿ 
ಪಾಡಿದಳತಿಚದುರಿಂದ (ಜಯಕಾ. ೧೪-೪೩). [ವಹಳಿ, (ಆ ವಹಣಿ) 4 - ಇಕೆ) 

ವಹಿ (ನಾ). ೧. ಜಮಾಖರ್ಚುಗಳನ್ನು ಬರೆದಿಡುವ ಪುಸ್ತಕ ; ಲೆಕ್ಕದ ಪುಸ್ತಕ ; 
ಕಡತ : ಅಂದವಳಿಯ ಗ್ರಾಮವನು ಕುಳವ ಕಡಿದು ನಾಡಿಗೆ ಉತ್ತಾರ ಕೊಟ್ಟು 
ಗೋವೆಗುತ್ತಿಯ ಕರಣೀಕರ ವಹಿಗೆ ಬರೆಸಿ 
ವಹಿಗಳಿಳುಹಿದವರರೆ ಸಂಗರಮಹಿಯ ಸೀಮಾವಳಯದಲಿ ತಹ ಬಹ ಕೃತಾಂತನ 
ದೂತರೆಣಿಕೆಯ ಕೊಳಲು ಪಿತೃಪತಿಯ ೨. ಪುಸ್ತಕ ; 
ಹೊತ್ತಿಗೆ : ಭಕ್ತವಿಜಯವೆಂದ ಕೂಡಲೆ ಅದು ನಿಖಿಲಭಾರತೀಯ ಸಾಧುಸಂತರ 
ದಿವ್ಮಚರಿತ್ರೆಗಳ ವಿವರಣೆಯ ವಹಿ ಎಂಬ ಭಾವನೆ ನನಗಾಯಿತು (ಕಭವಿ. ಓ ಮುನ್ನುಡಿ). 

[ಆ-- ಮರಾ. ವಹೀ/! ಪ್ರಾ. ವಹಿಆ] 

ವಿಕ (ನಾ). (ಮನುಷ್ಯನನ್ನು) ಹೊರುವವನು ; ವಾಹಕ : ""ಮನುಷ್ಕರ 
ಹೊಜುವವರ್‌ ವಹಿಕರಕ್ಕು'' (ಮಂಗರಾ. ೧೧೨-೬). 1<ವ ಸಂ. ವಾಹಿಕ] 

ವಹಿತ್ರ (ನಾ). ದೋಣಿ ; ಹರಿಗೋಲು : ಸಿದ್ಧೇಷ್ಟಶಿಷ್ಟನಿಕಾಯಕ್ಕೆ ವಹಿತ್ರಮೆಂದು 
ಘೊಗಲ್ಲುಂ ವಿದೃಜ್ಜನಂ ದುರ್ಗನ೦ (ಪಂಚತಂ. ೧೦-೨೨); ಉತ್ತರಿಸಲ್ಕೊಡರ್ಚಿದಂ 
ಭವಜಲರಾಶಿಯಂ ದಶರಥಂ ಜಿನರೂಪವಹಿತ್ರಯಾತ್ರೆಯಿ೦(ಪಂರಾಮಾ ೬-೬೬). (ಸಂ.] 

ವಹಿತ್ರಕ (ನಾ). ಷ ಮಹಿತ್ರ. (ಸಂ.] 


(ಮೈಲರಿ. ೧೯೩೪, ೨೭-೧೧; 1430); 


(ತೊರರಾ. ೬-೪೫-೬೩). 


ವಹಿನಿ ೭೮ 


ವಹಿನಿ, ವೈನಿ (ನಾ). ಅಣ್ಣನ ಹೆಂಡತಿ ; ಅತ್ತಿಗೆ : ವಹಿನೀ, ವಹಿನೀ ದಾದಾನ 
ಮಸಿದೌತಿ ಉರುಳಿ ಹೋಯಿತು (ಸ್ಮೃತಟ. ೫೯). ವೈನಿ : ವೈನಿ (ಅಣ್ಣನ ಹೆಂಡತಿ) - ವೈನಿ 
ಬಂದಳು (ಸುವರ್ಣ. ೩೨೫); ಅಂತೂ ಸುಂದರಕ್ಕ ನಡುವೆ ಬಂದು ಹೋದ ನಿಮಿತ್ತ 
ವೈನಿಯೊಡನೆ ಏನಾದರೂ ಮಾತನಾಡುವುದಕ್ಕೆ ಪ್ರವೇಶ ದೊರೆತಂತಾಯಿತು (ವ್ಯ. ೨೫). 
|ಇ-- ಮರಾ. ವಹಿನೀ! ಪ್ರಾ. ವಹುಣ್ಣೀ ವ ಗಂಡನ ಅಣ್ಣನ ಸೊಸೆ] 
ವಹಿಲ, ವೈಲ, (ನಾ). ಬೇಗ ;ತ್ವರೆ :ಏಮಲ್ಲಣಿ ಮಲ್ಲಣಿಯೆನುತಾ ಮಲ್ಲಣಕವಿವರಂ 
ವಹಿಲದೊಳ್ನಿಲ್ತುದ್ದಾಮವಿಕಲತೆಯನಾಂತು (ಉದ್ಭಟ. ೧೨-೫೬); ಯೆಮುನಾ ವರನದಿಯ 
ತೀರಕ್ಕೆ ಬಂದನು ಭೀಷ್ಮ ವಹಿಲದಲಿ (ಉವ್ಮಾಆ. ೨-೨೬). ವೈಲ್ಯ : ವೈಲಾದಿ ಮಿಗೆ 
ಶ್ರೀಲಕ್ಷ್ಮಿಯ ನೆನೆವುತಾ ರಾಯ ಬಂದನು ತನ್ನ ಪುರಕೆ (ಬಜ್ಜರಾ ೩-೯೦); ನಿಲ್ಲದಲ್ಲಿಂದ 
ರಾಘವ ಪೊರಟು . . . ತೆರಳಿದಂ ಮಿಧಿಲಾಪುರಿಗೆ ವೈಲದೆ (ಪರತು. ೨-೪). 
[ಆ ಪ್ರಾ. ವಹಿಲ್ಲ./ ಮರಾ. ವಹಿಲಾ.! ತೆಲು. ವೈಡಮು, ವೈಳಮು] 
ವಹಿಲತನ (ನಾ). ಎ ವಹಿಲ : ವಹಿಲತನಂ ಪದಗತಿಯಿಂ ಬಹುವಿಕೆ ಕೈಮಾಬ್ಬ 
ನವಣಿಯಿಂ ಸುಚರಮಿವಂ ಬಹುಭಂಜನೆಯೊಡ್ಡಣದಿಂದಹಮುಹಮಿಕೆ ಮಿಕ್ಕು 
ಮೆಆ'ದುವಿರ್ವರ ಮೆಯ್ಕೊಳ್‌ (ಆನಂಪು. ೧೧-೫೯). [ವಹಿಲ 4 - ತನ] 
ವಹಿವಾಟ್‌ "ವಹಿವಾಟು' ನೋ. 
ವಹಿವಾಟ್‌ದಾರ (ನಾ). ಜಮಾನಿನ ವ್ಯವಹಾರವನ್ನು ನೋಡಿಕೊಳ್ಳುವವನು ; 
ಹಿಡುವಳಿದಾರ : ನದೀ ಅಥವ ಕಾಲುವೆ ದಡದಲ್ಲಿರುವ. ನಂಬರುಗಳ 
ವಹಿವಾಟ್‌ದಾರರಾದವರಿಗೆ ನದೀದಡದಲ್ಲಿರುವಂತ ಜಮಾನಿನ ಪೈಕಿ ಕೆಲ 
ಗುಂಟೆ ಭೂಮಿಯನ್ನು ಸಾಗುವಳಿಮಾಡುವ ಹಕ್ಕುಂಟು (ಭೂಮಿಳ. ೩೭). 
[ವಹವಾಟ್‌ (ಇ ವಹಿವಾಟು) 3- - ದಾರ್ಮ) 
ವದಿವಾಟ "ವಹಿವಾಟು' ನೋ. 
ವಹಿವಾಟಿ "ವಹಿವಾಟು' ನೋ. 
ವಹಿವಾಟಿಸು (ಕ್ರಿ). ಬಳಸು ; ವ್ಯವಹರಿಸು : ಪಟ್ಟಣವು ತುಂಬಿದಾಗ ಇದರಲ್ಲಿ 
ಅರಕಿಲ್ಲೆ ಹೊರ್ತಾಗಿ ೩೩ ಪೇಟೆಗಳಿದ್ದವು. ಅವುಗಳಲ್ಲಿ . . . ೨೩ ಪೇಟೆಗಳ 
ಹೆಸರುಗಳನ್ನು ಮ್ಯುನಿಸಿಪಾಲಿಟಿಯವರು ಈಗ್ಕೂ ವಹಿವಾಟಿಸುತ್ತಾರೆ (ಕಛಾಗೆ. ೫೨೯). 
[ವಹಿವಾಟು 4 - ಇಸ್ಬು 
ವಹಿವಾಟು, ವಹಿವಾಟ್‌, ವಹಿವಾಟ , ವಹಿವಾಟಿ , ವೈವಟ್ಟು , ವೈವಾಟ , 
ವೈವಾಟಿ, ವೈವಾಟು (ನಾ).೧. ಕಾರ್ಯಭಾರ ;ಕಾರುಭಾರು ; ವ್ಯವಹಾರ : 
ಗೋಖಲೆಕುಟುಂಬದ ಎಲ್ಲಾ ವಹಿವಾಟನ್ನು ಮಾಮಾನೇ ನೋಡಬೇಕಾಯಿತು 
(ಸ್ಕೃತಿಚ. ಒಂ); ಈಗ ಅವರ ಮಗನು ಉರಿನಲ್ಲಿ ವಹಿವಾಟನ್ನು ನೋಡಿಕೊಳ್ಳುತ್ತಿದ್ದಾನೆ 
(ವಂಶವೃ, ೩೬). ೨. ಬಳಕೆ ; ರೂಢಿ : "ವಹಿವಾಟಿಸು' ಪರಾ. ವಹಿವಾಟ್‌ : ೧. 
"ವಹಿವಾಟ್‌ದಾರ' ಪರಾ. ವಹಿವಾಟ : ೧. ಕೋರ್ಟು ಕಚೇರಿ ವಹಿವಾಟ 
ಇದ್ದಾಂಗ ಕಾಣೂದಿಲ್ಲ (ಗ್ರಾಮಾಯ. ೩೩೫). ೨. ನಿತ್ಯದ ವಹಿವಾಟದ ದಾರಿ. 
ರಾಶ್ರಿಯಾದರೇನಾಯಿತು . . . ದನ ಹಿಂಡುವ ಹೊತ್ತಿಗೆ ಮನೆ ಮುಟ್ಟುತ್ತೇನೆ 
ಭನಹನ ೧೩). ವಹಿವಾಟಿ : ೨. ನಮ್ಮನೀಗೆ ಬಾರೋ ಅಂದರ ಮೊದಲಿಂದನ 
ಹಿವಾಟೀ ಅಂತ ಆ ಮಲ್ಲೇಶಿ ಮನಿಗೇ ಹಾದ (ನಡೆದಾ. ಓ ೨೭೭). ವೈವಟ್ಟು : ೧. 
ಪಾ ನೇಮಿಸಿ ರಾಜ್ಯದ ವೈವಟ್ಟನ್ನು ಅವರ ಕೈಗೆ ಬಿಡುತ್ತೇನೆ (ಮುಸುಗ. ೪೯); 
ರಾಮಯ್ಮಗೌಡರು ಮನೆ ವೈವಟ್ಟಿನ ಗೋಜಿಗೇ ಹೋಗುವುದಿಲ್ಲವಂತೆ (ಕಾನೂರು. ೫೯೬). 
ವೈವಾಟ : ೧. ಮನೇ ವೈವಾಟವೆಲ್ಲವನ್ನು ಅವನ ಮಗನೇ ನೋಡಿಕೊಂಡು ಹೋಗುತ್ತಾನೆ 
(ಎಮುಕ. ೧); ಆ ಕಾಲದಲ್ಲಿ ಈಗಿನಂತೆ ವ್ಯಾಪಾರ ವೈವಾಟದ ಅನುಕೂಲತೆಗಾಗಿ ದೊಡ್ಡ 
ದೊಡ್ಡ ಬ್ಯಾಂಕುಗಳು ತಲೆಯೆತ್ತಿದ್ದಿಲ್ಲ (ಎಂವೈ. ೩೩). ವೈವಾಟಿ : ೧. ಅವನ - 
ಶ್ಮಾಮರಾಯನ ವೈವಾಟಿ ಬೆಳೆದಿತು (ದೀವಹ. ॥ ೧೪೩). ವೈವಾಟು : ೧. ದೇವಸ್ಥಾನದ 
ವೈವಾಟು ನೋಡುತ್ತಾರೆ (ಸಂಸ್ಕಾರ. ೧೩೦); ನಾನು ಒಂದು ವೇಳೆ ಬಾರದಿದ್ದರೆ ನನ್ನ 
ವೈವಾಟುಗಳೆಲ್ಲ ನಿಮ್ಮ ಕೈಯಲ್ಲಿ ಭದ್ರವಾಗಿದೆ (ನಿಷ್ಕಾಮ. ೧೫೧). 
14 ಮರಾ. ವಹಿವಾಟ್‌, ವಹಿವಟ್‌] 
ವಹಿಸು (ಕ್ರಿ). ೧. ಸಾಗು ; ಮುಂದುವರಿ : ಕವಿತೆಯ ವಹಣಿ ಲೇಸ್ಮೆ ಶೋಕಮುಖ 


10 


15 


35 


45 


ವಹ್ನಿ 


[3 


ಸನ್ನಿಹಿತ ತಚ್ಲೋಕಪ್ರಬಂಧಸುಕಾವ್ಯರಚನೆಯಲಿ ವಹಿಸಲೀ ಪದ್ಧತಿ ಪರಿಶ್ರುತವಹುದು 
(ತೊರರಾ. ೧-೨-೧೭). ೨. ಹರಿ ; ಪ್ರವಹಿಸು : ಹಲವು ಸಮತಲದೆ ವಹಿಸುತಲೆ, 
ಪ್ರಪಾತದಲೆ ಇಳಿದು ನೆಲ ಮೆಟ್ಟಿ ಭೈರವನ ತೆರೆ ಮೊರೆದು (ಕಎಪು ೩೧-೩). 
೩. (ಗಾಳಿಯಂತೆ) ಬೀಸು ; ತೀಡು; ಸುಳಿ :ಚಿನ್ನ ಬೆಳ್ಳಿಗಳ ತುಂಗಘಟದೊಳ್ಳಹಿಪ 
ಸಿಲ್ವ ದಶಾಂಗಿಮುಖ್ಯದ ನಖವೊಗೆಗಳಿಂ ತೊಂಗಲಿಪ ಸರಘಂಟೆಯಿಂ ಮೆಟ್‌ವುದನರಸ 
ಕಂಡ (ಸಾಳ್ವಭಾ ೪-೪೧). ೪. ನಿರ್ಣಯಿಸು ; ನಿರ್ಧರಿಸು : ಮಹಿಜೆಯಮಳಾಭರಣಗಳು 
ತಾನಹವೆ ನೋಡೆನಲೊಗುವ ದೃಗುವಾರಿಗಳ ಧಾರೆಯಲಿ ಅಹುದಿದಲ್ಲೆಂಬೆಣಿಕೆ ಮನದಲಿ 
ವಹಿಸಲರಿಯದೆ ನೂಪುರಂಗಳಿವಹುದೆನುತ ಕೆಲತೆಗೆದು ತಲೆಗುತ್ತಿದನು ಸೌಮಿತ್ರಿ 
(ತೊರರಾ. ೪-೨-೮). ೫. ತಾಳು ; ಕೈಗೊಳ್ಳು : ಜಗದೊಳ್ಳಧರ್ಮಮಂ ವಹಿಸ 
ದವರಾರು (ಜೈಮಿಭಾ. ೮-೪೪); ಮನೆಯ ಯಾವ ಭಾಗದಲ್ಲಿಯೂ ಆಹಾರವಸ್ತುಗಳು 
ಬಿದ್ದಿರದೆ ಚೊಕ್ಕಟವಾಗಿರುವಂತೆ ಜಾಗರೂಕತೆ ವಹಿಸುವುದು ಮುಖ್ಯ (ಅಡುಸೌ. ೪೯). 
೬. (ಕಾರ್ಯಭಾರವನ್ನು ಬೇರೆಯವರಿಗೆ) ಒಪ್ಪಿಸು ; ಪರಭಾರೆ ಮಾಡು : 
ಅಹುದಕ್ಕ ನೀವು ಹಿತವೆಯನೆನಗೆ ನಿಮ್ಮ ಮಹಿಪನೊಬ್ಬನೆ ಹಿತವಲ್ಲ ವಹಿಸಿಬಿಟ್ಟೆಮ್ಮ 
ಹೋರಿಸುತ ತಾ ನೋಡುತುತ್ಸಾಹದೊಳಿದ್ದಪನು (ಭರಚ. ೧೪-೮೭); ಯಾರಿಗಾದರೂ 
ವಹಿಸಿದರೆ ಆಯ್ತು (ಮುನಿಮು. 60). ೭. ಅಂಗೀಕರಿಸು ; ಒಪ್ಪಿಕೊಳ್ಳು : ಮಗಳು 
ಕಿಟ್ಟಿಯ ಪಕ್ಷವನ್ನು ವಹಿಸಿದ್ದನ್ನು ಕಂಡು ರಾಯರು ತಮ್ಮ ಮನಸ್ಸಿನಲ್ಲಿಯೇ ನಗ 
ಹತ್ತಿದರು (ದಾಸತು. ೭೪). ೮. ಘಟನೆ, ಸಂದರ್ಭ ಮುಂತಾದುವುಗಳ 
ಕಾರ್ಯಭಾರವನ್ನು ಹೊರು : ಅವನು ಒಂದು ಸ್ತ್ರೀಪಾತ್ರವನ್ನು ವಹಿಸಿದ್ದನು 
(ಬೆಟ್ಟಹೊ. ೧೬). "ಪಾತ್ರವಹಿಸು' ಪರಾ. 
ವಹಿಸಿಕೊಡು ಎ ಹೊರುವಂತೆ ಮಾಡು ; ಹೊರಿಸು : ಇದು ನಮ್ಮ ತಂದೆ ನನಗೆ 
ವಹಿಸಿಕೊಟ್ಟಿರುವ ಕೆಲಸ (ವಚಭಾ. ೩). ವಹಿಸಿಕೊಳ್ಳು ವ. ೧. ಒಪ್ಪಿಕೊಳ್ಳು ; 
ಗೀಕರಿಸು : ಸಹಜಮೆಂದಂ ಶುಂಭನೊಪ್ಪಿದಂ ಶರಭನದನಹುದೆಂದನಂಧ 
ಕಾಸುರನುಳಿದರೆಲ್ಲರುಂ ವಹಿಸಿಕೊಂಡರ್‌ ಗಗನಮೂರ್ಧಿಮತಮೇ ತಮ್ಮ ಮತಮೆಂದು 
(ಚಬಪು ೫೦-೪). ೨. ಪಕ್ಷಹಿಡಿ ; ಪಕ್ಷವನ್ನು ಸಮರ್ಥಿಸು : ಸುದೇಷ್ಟೆ . . . 
ತಮ್ಮನನ್ನು ವಹಿಸಿಕೊಂಡು ಮಾತನಾಡಿದಳು (ನಿಚಿಚಂ. ೦೬ ೮); ಸಾವಿತ್ರಮ್ಮನವರು 
. ವಹಿಸಿಕೊಂಡು ಬರುತ್ತಿದ್ದುದರಿಂದ ಹೆಚ್ಚಾಗಿ ಅವಳನ್ನು ದಂಡಿಸುವುದೂ ಸಹ 
ಸಾಧ್ಯವಿಲ್ಲವಾಗುತ್ತಿತ್ತು (ಕೊನೆಥೇ ೩೯). (ವಹನ 4 - ಇಸು) 


ವಹುದು "ವರ್‌' ಪರಾ. 
ವಹ್ನಿ (ನಾ). ೧. ಬೆಂಕಿ ; ಕಿಚ್ಚು : ವಹ್ನಿ ಧರೆಯೊಳಗೆ ತೀವಿದ ಚಿಹ್ಮಮಿದೆಂಬಂತೆ 


ಬಿಸಿಲ ಬೇಗೆ ಕರಂ ಮಧ್ಮಾಹ್ನದೊಳಳುರ್ದೊಡೆ (ಗಿರ. ೯-೨೦); ಮುನಿಯು ತನ್ನರ್ಧ 
ಠಾವನವರಿಗೆ ಕೊಟ್ಟು ಬಲುವಹ್ನಿ ಪುಟ ಮಾಡಿ ಬಿಲ್ಲನೇಟೌಸಿಕೊಂಡು ನೆಲದಲ್ಲಿ ಕಾಯ್ದಿರ್ದು 
ಶುಕ್ರನುದಿಸಲು ಬೆಳಗಿತೆಂದು ನಿದ್ರಿಸಲು (ಪ್ರೌಢರಾ. 6-೬೯). ೨. ಯಾಗದ ಹವಿಸ್ಸನ್ನು 
ದೇವತೆಗಳಿಗೆ ಮುಟ್ಟಿಸುವವನು ; ಅಷ್ಟದಿಕ್ಬಾಲಕರಲ್ಲಿ ಒಬ್ಬ ; ಆಗ್ನೇಯ 
ದಿಕ್ಕಿನ ಅಧಿಪತಿ : ತೊಡೆವೆಂ ಶಕ್ರನ ನಾಮಮಂ ತುಡುಕಿ ನೀರೊಳ್‌ ಮೆಟ್ಟುವೆಂ 
ವಹ್ನಿಯಂ(ಜಗಎ. ೩-೨೧). ೩. ಒಂದು ಬಗೆಯ ಸಸ್ಕ ; ಚಿತ್ರಮೂಲಿಕೆ ;"“ಚಿತ್ರಕ'' 
(ಪಂಡಿತ. ೨೭೧). ೪. ಗಾಡಿ, ನೇಗಿಲು ಮುಂತಾದುವನ್ನು ಎಳೆಯುವ ಎತ್ತು, 
ಕುದುರೆ ಮೊದಲಾದುವು. ೫. ದೇಹದಲ್ಲಿ ಅಹಾರವನ್ನು ಪಚನಮಾಡುವ 
ಶಕ್ತಿ ; ಜಠರಾಗ್ನಿ. ೬. ಜಠರರಸ. ೭. ಪಚನಕ್ರಿಯೆ. ೮. [ಗಣಿತ] ಮೂರು 
ಎಂಬ ಸಂಖ್ಯೆಯ ಸಂಕೇತ : ಪುರಬಾಣವಹ್ನಿಶರಗಣಮಿರೆ ನಾಲ್ಕುಂ ಪದದೊಳೋಜೆ 
ಯುಗ್ಮಗಳೊಳ್‌ ಪನ್ನೆರಡಿರ್ಪತ್ತೋಳಿಯೆ ಪನ್ನೆರಡಿರ್ಪತ್ತಾಗೆ ಮಾತ್ರೆಗಳ್‌ 
(ಧಂದೋಂಬು. ೪-೨೩೦); ಹರನಯನ ವಹ್ನಿ ಪುರಶಿಖಿ . . . ಮಾರ್ಗತ್ರಯಮದು ಮೂಅಟ 
ನಾಮಂ (ವ್ಮವಹಾ. ೯-೩). ೯. [ಛಂದ] ಅಕ್ಷರಗಣಗಳಲ್ಲಿ ಒಂದು ; ರಗಣ 
(- -): ಆದಿಯ ಮಧ್ಯಾಂತದೆ ಗುರುವಾದೊಡೆ ಶಶಿ ಸೂರ್ಯ ವಾಯು ಗುರುವಿರೆ 
ಧರೆ ಮತ್ತಾದಿಯ ಮಧ್ಯಾಂತದೆ ಲಘುವಾದೊಡೆ ಜಲ ವಹ್ನಿ ಗಗನ ಲಘುವಿಂ ನಾಕಂ 
(ಛಂದೊಂಬು. ೧ ೩೭ ಅಡಿಪದ್ಮ). ೧೦. [ಜೈನ] ಎಂಟು ಜನ ಲೋಕಾಂತಿಕ 
ದೇವರುಗಳಲ್ಲಿ ಒಬ್ಬ : ಬ್ರಹ್ಮಕಲ್ಪಾಂತವಾಸಿಗಳುಮಪ್ಪ ಸಾರಸ್ವತಾದಿತ್ಮ 


ಸ ೭೮೨೧ 


ವತ್ನ್ಮರುಣಗರ್ದತೋಯತುಷಿತಾವ್ಯಾಬಾಧಾರಿಷ್ಟರೆಂದನೆಣ್ಬರುಂ ಲೋಕಾಂತಿಕದೇವರ್‌ 
ಬಂದು (ಅದಿಪು. ೯-೬೦ ವ); ಬ್ರಹ್ಮಕಲ್ಪಾಂತರವಾಸಿಗಳಪ್ಪ ಸಾರಸ್ವತನುಮಾದಿತ್ಮನುಂ 
ವಹ್ನಿಯುಂ ವರುಣನುಂ ಗರ್ದತೋಯನುಂ ತುಷಿತತೋಯನುಮವ್ಮಾಬಾಧನುಂ 
ಅರಿಷ್ಟನುಮೆಂಬೆಣ್ಬರುಂ ಲೋಕಾಂತಿಕದೇವರಜಿತದೇವಾಂತಿಕಕ್ಕೆ ಬಂದು 
(ಅಜಿಪು. ೬-೭೦ ವ). |ಸಂ.1 ` 

ವದ್ನಿಜ (ನಾ). ಅಗ್ನಿಯ ಮಗ ; ಸ್ಕಂದ ; ಕಾರ್ತಿಕೇಯ : "“ಗೌರೀಸುತಂ. .. 
ಷಡಾನನಂ ವಹ್ನಿಜಂ ತಾರಕರಿಪು ಸ್ವಾಮಿ ಕಾರ್ತಿಕೇಯಂ'' (ಮಂಗರಾ. ೫-೧೬). [ಸಂ.) 

ವದ್ನಿಜ್ಛಾಲೆ (ನಾ). ಬೆಂಕಿಯ ಉರಿ ; ಅಗ್ನಿಶಿಖೆ ; ಕಾಲರುದ್ರನ ನೊಸಲ 
ವಹ್ನಿಜ್ಜಾಲೆಯೋ ಕೌರವನ ಸೇನಾಜಾಲವೋ ಶಿವಯೆನುತ ಹೆಧಟ್‌ದನಂದು 
ಸುಕುಮಾರ (ಕುವ್ಮಾವಿ. ೬-೫). [ಸಂ. ವಸ್ನಿಜ್ವಾಲಾ। 

ವಹ್ನಿರೇತಸ್ಸು (ನಾ). ೧. ಶಿವ. ೨. ಚಿನ್ನ. (ಸಂ. ವಸ್ನಿರೇತಸ್‌] 

ವಹ್ನಿಶಿಖ (ನಾ). ಒಂದು ಬಗೆಯ ಸಸ್ಮ ಮತ್ತು ಅದರ ಹೂವು : 
""ಕಮಲೋತ್ತರಂ, ಕುಸುಂಭಂ, ವಸ್ನಿಶಿಐಂ, ಮಹಾರಜನಂ - ೪ ಕುಸುಂಬಾಬಣ್ಣದ 
ಹುವ್ಪು'' (ಸಿದ್ಧಾಂತಿ. ೩೦೬). [ಸಂ.] 

ವದ್ನಿಸು (ನಾ). ಅಗ್ನಿಯ ಸ್ನೇಹಿತ ; ವಾಯು : ವಹ್ನಿಸಖನಾನೆಂಬೊಂದಹಂಕಾರಮಂ 
ತಳೆದಾ ಮಾರುತನಂ ಕರಂ ಪಿಡಿದು ತನ್ನೈಕಿಲ್ಲಳಿಂ ನಾಂದಿ . . . ಏಂ ಪರ್ಬಿತ್ತೊ 
ಹೈಮಾಗಮಂ (ರಾಜಶೇ, ೯-೭). |ಸಂ.1 

ವಹ್ನಿಸೂಕ್ತ(ನಾ). ಅಗ್ನಿಯನ್ನು ಕುರಿತ ಸ್ತೋತ್ರಭಾಗ : ಸಹದೇವನುಪವಾಸದಲಿ 
ಮಿಂದು ಕುಶಾಗ್ರಸಂಸ್ತರಣದಲಿ ಪವಡಿಸಿ ಬೇಡಿಕೊಂಡನು ವಣ್ನಿಸೂಕ್ತದಲಿ 
(ಕುವ್ಮಾಸ. ೫-೧೬). ([ಸಂ.] 

-ವಳ, -ಇವಳ್ಳ ,-ವಾಳ್ಮ (ಪ್ರ).ಪುಲ್ಲಿಂಗನಾಮವಾಚಕಗಳಿಗೆ ಹತ್ತುವ 
ಒಂದು ತದ್ದಿತಪ್ರತ್ಯಯ : ಕೆಯ್ಕೊಂಡಿದನೀತಂ ನಡೆಯಿಪನೆನೆ ತೊದಳೇಂ ವಳಮೆಂದು 
ವಳ್ಳೆಮೆಂದಿವು ನೆಗಲ್ಲುಂ (ಕಾವ್ಮಾವ. ಒಳ); ಇಲ್ಲಿ ಈತನಧಿಕಾರಿಯಂಬರ್ಥದಲ್ಲಿ 
ವಳ ವಳ್ಳಯಂಬೀ ಪ್ರತ್ಮಯಗಳು ಬರುತ್ತವೆ (ಭಾಷಾಭೂ ೧೭೬ ತಾತ್ಪರ್ಯ); 

- ನಡೆಯಿಸುವನೀತನಿದನೆಂಬೆಡೆಯೊಳ್‌ ವಳ ವಳ್ಳಮಕ್ಕುಂ . . . ವಳಕ್ಕೆ-ಅಡಪವಳಂ, 
ಮಾಸವಳಂ . .. ವಳ್ಳಕ್ಕೆ - ಅಡಪವಳ್ಳಂ, ಮಾಸವಳ್ಳಂ (ಶಮದ. ೧೯೮). -ವಳ್ಳೆ : ಈ 
ನಿಯೋಗಮನೀತಂ ನಡೆಯಿಸುವನೆಂಬಲ್ಲಿ ವಳ ವಳ್ಳ ಆಯ್ತ ಪ್ರತ್ಮಯಂಗಳಕ್ಕುಂ 
(ಶಮದ. ೧೯5 ವೃತ್ತಿ); ವಳ್ಳ - ಇದರಲ್ಲಿ ಅಧಿಕಾರವುಳ್ಳ -- ಪಡೆವಳ್ಳ (ಕೈಪಿಡಿ. ೧೯). 
-ವಾಳ್ಕ : "ಮಡಿವಾಳ್ಕ' ಪರಾ. 

ವಳಕು (ನಾ). ತಂಟೆ ; ತಕರಾರು ; ವಿವಾದ : ನೆಟ್ಟನಾ ಕೂಟಸಾಕ್ಷಿಗಳ 
ನುಡಿದಾತನಳವಟ್ಟ ಬೆವಹಾರದೊಳು ಜೂಜಿನೊಳು ವಳಕಿನೊಳು ಕಟ್ಟದೆ ಸಹಾಯ 
ಸೂಚನೆಗಳಂ ಪರಪಕ್ಷಗಳ ಮಾಡಿದವನು . . . ನರಕಪುಂಜದೊಳು ಬೀಳ್ವರು 
(ವೀತೈಪು. ೪-೧೭-೩೫). |ದೇ. ॥ ತಮಿ. ವಟಕ್ಕು ; ತೆಲು. ವಳುಕು। 

ವಳಕ್ಷ "ವಲಕ್ಷ' ನೋ. 

ವಳಕ್ತಪಕ್ಷ (ನಾ). ತಿಂಗಳಿನ ಮೊದಲನೆಯ ಅರ್ಧಭಾಗ ; ಶುಕ್ಲಪಕ್ಷ : 
ವಳಕ್ಷಪಕ್ಷ ಚಂದ್ರಮನಯೆ ದಿನಕ್ರಮಂ ವೃದ್ಧಿಗೊಂಡೊಪ್ಪುವ ಕುವರಂಗೆ ಜಾತಕರ್ಮಾದಿ 
ಸಂಸ್ಕಾರಂಗೆಯ್ದು (ಅದ್ಬುತ. ೫-೧೩). (ಸಂ. ವಲಕ್ಷಪಕ್ಷ] 

ವಳಜ "ವಲಜ' ನೋ. 

ವಳನ "ವಲನ' ನೋ. 

ವಳಭಿ "ವಲಭಿ' ನೋ 

ವಳಭಿಚ್ಛಂದ "ವಲಭಿಚ್ಛಂದ' ನೋ. 

ವಳಭಿಚ್ಛದೆ (ನಾ). ಮನೆಯ ಮೇಲಿನ ಹೊದಿಕೆ ; ಛಾವಣಿ : "“ಮನೆಗೇಟ್‌ಸಿದ 
ಹೊದಿಕೆ ವಳಭಿಚ್ಚದೆಯೆನಿಕ್ಕು'' (ಮಂಗರಾ. ೫೯ -೧೩). [ಸಂ. ವಲಭಿಚ್ಚದ। 

ವಳಯ "ವಲಯ' ನೋ. 

ವಳಯಂದಪ್ಪು (ಕ್ರಿ). ವೃತ್ತಾಕಾರದ ಆವರಣವನ್ನು ದಾಟು ,-ಮಾರು : 
ಬಳಸುವೇಜುವ ಸುಬೌವಲ್ಪಿನ್ರಪ್ಟ ಚಾರಣದೋಷಮಲ್ಲದೆ ಪೊಟ್ಟವಟ್ಟಳೆಗೆ ಸಮನಾಗೆ 


10 


15 


2s 


35 


45 


ವಳಾವಳಿ (ನಾ). 


ವಳಿಗೆ 
ಗಿರಿಗೆಯ ಕೋಲ್ಕುಟ್ಟಿ ಮಿಗಲುಂ ನೆಲಲುಮಣಮಾಯದಿನ್ಲೊನ್ನಳವಿಯೊಳ್‌ ಬರೆ 
ಫೊಟಗೊಳಗೆಡದೊಳಂ ಬಲದೊಳಂ ಕಡುಗಡುಪಿನ್ನೆ ಬರ್ಪ ವಳಯನ್ನಪ್ಪದೆ 


ಚಾರಿಸುವೋಜೆಯಂ ರಟ್ಟಕನ್ಹರ್ಪನನ್ತಾವಂ ಬಲ್ಲಂ (ಎಕ. 1೬ ೧೩೩-೯೪; 882). 
(ವಳಯ (ನ ವಲಯ) * ತಪ್ಪು) 


ವಳಯಗ್ರಹಣ (ನಾ). ಸೂರ್ಯಬಿಂಬದ ಮಧ್ಯಭಾಗ ಮಾತ್ರ ಚಂದ್ರನಿಂದ 


ಮರೆಯಾಗಿ, ಸುತ್ತಲೂ ಬಳೆಯಾಕಾರದ ಬೆಳಕು ಕಾಣಿಸುವ ಸೂರ್ಯ 

ಗ್ರಹಣ ; ಪಾರ್ಶ್ವಗ್ರಹಣ ಸುದ್ಧಪಕ್ಷದ ಪಾಡಿವದ ಬುಧವಾರಂ 

ವಳಯಗ್ರಹಣದೊಳೆಲ್ಲವೀಶ್ವರಯ್ಯಗೆ ಕೊಬ್ಬರ್‌ (ಎಕ. ೪॥, ಸೊರಬ. ೬೧-೩೫; 818). 
(ಸಂ. ವಲಯಗ್ರಹಣ। 


ವಳೆಯಾಕಾರ "ವಲಯಾಕಾರ' ನೋ. 

ವಳಯಾಕೃತಿ “ವಲಯಾಕೃತಿ' ನೋ. 

ವಳಯಿತ 'ವಲಯಿತ' ನೋ, 

ವಳರ್ಕ್ಶದೇಹ (ನಾ). ಬೆಳ್ಳಗಿರುವ ದೇಹ ; ಗೌರವರ್ಣದ ಶರೀರ : 


ಅಹಿನಾಥವಳರ್ಕ್ಶ್ಷದೇಹದೊಳ್‌ ಸಾತ್ರ್ಮಿಕಮೂರ್ತಿ ನಿನ್ನಭಯಹಸ್ತಸರೋಜದ ಕೆಂಪು 
ಕೂಡೆ ನಿತ್ಯತ್ವಮನೊಪ್ಪುಗೊಳ್ಳೆ ನಿಜನೀಲಸರೋಜನಿಭಾಂಗಕಾ೦ತಿಯಿಂ (ವಸ್ತವಂ, ೮೯), 
1ಸಂ. ವಲರ್ಕ್ನದೇಹ] 


ವಳವಾಳಿ (ನಾ). ಪ್ರತಿಜ್ಞೆಯನ್ನು ಪಾಲಿಸುವವನು ; ವೇಳೆವಾಳಿ : ಕವಡೆಯ 


ಬಿಂಮಂ ಬೋಳವಾಳಿ ವಳವಾಳಿಯಂ ಮೆಜದಿದಿರಾಂತ ಮಾರ್ವಲವಂ ತಳಿತಿಟ್‌ದು 
(ಎಕ. ೫1 ಸಾಗರ. ೧೨೫-೧೨; 1216); ಆ ಬಲ್ಲನ ಜೋಳವಾಳಿ ವಳವಾಳಿಯಂ ಮೆಂದು 
ಸುರಲೋಕಪ್ರಾಪ್ತನಾದಡೆ (ಎಕ. ೪11 ಸಾಗರ. ೨೭-೧೧; 1241). 
| 17 ಇದು 'ವೇಳೆವಾಳಿ' ಎಂಬುದರ ಅಪಲಿಖಿತ। 

೧. ತಳಮಳ ; ಚಡಪಡಿಕೆ ; ಕಾತರ : ಆಜ್‌ಯದೆ 
ವಳಾವಳಿಯಿಂದ ನಾ ಮಾಡಿದಹೆನೆಂದು ಪ್ರತಿಜ್ಞೆಯಿಂದ ಕೈಕೊಂಡು ಇಲ್ಲದುದನುಂಟು 
ಮಾಡಿ (ಚನ್ನವ ಕ. ೩೨೮-೬೮೩). ೨. ಗದಿಬಿಡಿ ; ಸಂಭ್ರಮ : ನೀವು ಮಾಡಿದ 
ಯಜ್ಞಮುಖದ ವಳಾವಳಿಯೊಳಾವಿರಲು ಮುತ್ತಿತು ದೇವರಿಪುಬಲನಿಕರವಸ್ಮದ್ದ್ವಾರಕಾ 
ಪುರಿಯ ನಾನಂದು ನಿಮ್ಮ ಯಜ್ಞದ ವಳಾವಳಿಯೊಳಗೆ 
ತಾನಿರಲ್ಕತ್ತದನು ತಿಳಿದು ದ್ವಾರಾವತಿಯ ದಾನವನು ಸಾಲ್ವನೆಂಬುವ ಮುತ್ತಿದನು 
(ತುರಂಗ. ೨೬-೨೨). [ ಇ-- ಆರ. ವಲ್ವಾಲ್‌; ಮರಾ. ವಳವಳ್‌, ವಳವಳಾ। 


(ಕುವ್ಮಾಆ. ೨-೨೩); 


ವಳಿ (ಕ್ರಿ). ತಿರುಗು ; ಬಾಗು : ನಡೆಯುವಾಗ ಇದ್ದಕ್ಕಿದ್ದ ಹಾಗೆ ಕಾಲು ವಳಿಯಿತು 


(ರೂ). "ವಳಿಯಿಸು' ಪರಾ. [ದೇ.8ತಮಿ. ವಲಿ] 


ವಳ್ಳಿ "ವಲ್ಲಿ' ನೋ. 
-ವಳ್ಳಿ (ಪ್ರ). ಕ್ರಿಯಾವಾಚಕಗಳನ್ನು ನಾಮವಾಚಕಗಳಾಗಿ ಪರಿವರ್ತಿಸುವ 


ಒಂದು ಭಾವವಾಚಕ ಕೃತ್ರೃತ್ಕಯ : ನಡೆವಳಿ, ನುಡಿವಳಿ, ಸಲ್ಪಳಿ - ಎಂಬಂತೆ, 
ವಳಿ ಪ್ರತ್ಮಯಂ ಮುಂತಾದುಲ್‌ದ ಪ್ರತ್ಮಯಂಗಳಂ ಶಾಬ್ದಿಕರಿನನ್ನಿತರಲ್‌ವುದು 
(ಶಮದ. ೨೧೫ ಪ್ರಯೋ); ವಳಿ--ನಡೆ, ನುಡಿ-ನಡೆವಳಿ, ನುಡಿವಳಿ (ಕೈಪಿಡಿ. ೧೭). 


ವಳಿಕಾಜಿ (ನಾ). ಒಂದು ಕುಲಕ್ಕೆ ಸೇರಿದವನು ; ಪೀಳಿಗೆಯವನು ; 


ವಂಶಸ್ಥ (7) : ಯಾ ದಿನಂ ಮೊದಲಾಗಿ ಪ್ರಾಕುನಾಡವರ ಹೆಸರ ಪುಣ್ಮಊ ಆ ವಾಡ 
ವಳಿಕಾಆಪ್ರಭುಗಳ ಮನೆಯಲು ಯಿದ್ದರೂ ಸಮ (ಸೋಇ. ೦೬-1, ೪೩೩-೮೪; 1408). 
[ಆ ಬಟ್ಸ್‌ + - ಕಾಲ 


ಮಗ (ನಾ). ಒಬ್ಬಾತನ ಹೆಸರು : ಆತನ ತಮ್ಮ ವಳಿಗಜ್ನ್‌ ಮಣಿಗಣ್ಸ್‌ 


ಇಬ್ಬರ್ಗ್ಗೆ ಇಟ್ಟು ೩೩ ಕಾದು ನಡೆದು ಬಾಟ್ಡೆಡೆಯೊಳಂ ಸ೩ ಪರಿಹಾರ ಕೊಟ್ಟು 


(ಎಕ. ಗಳ (1, ಚಾಮರಾ. ೧೧೫ ೭; ಸು. 10ನೆಯ ಶತ). (7) 


ವಳಿಗೆ (ನಾ). ೧. ಕವಳ ; ತುತ್ತು : "ಚೇವಣಂ, ವಳಿಗೆ, ಕವಳಂ- ಈ ೩ ತುತ್ತಿಂಗೆ 


ಮೆಖ್‌'' ಭ್ರಮೆಗೊಂಡು ಕಾಮುಕಂ ವಳಿಗೆಯನೆತ್ತಿ 
ಬೊಟ್ಟಿಡಲೊಡರ್ಚಿ ಬಲ್‌ಕ್ಕೆ ಪೊಗಟ್ಟ್‌ಗಿಕ್ಕಿದಂ (ಅನಂಪು ೧೧-೨೮); ಆಳಮಾಳಮಂತೆ 
ವಳಿಗೆ ಪೇಳಿ ಜಟಸಂದೇಹಂ 


(ಕಶಸಾ. ೬೫-೪೫೩); 


ಠಮಾಳಂ (ಕಮದ. ನ. ೩೫). 


ವಳಿಗೊಳಿಸು 


೨. ಉಂಡೆ ; ಮುದ್ದೆ : ತೂಗುವುದು ಮೂಜು ಪೊಂಪ(ಣ್ಪ)ಣಮಾಗಿರೆ ಮಾಡುವುದು 
ವ[ಪಾಠಾಂ. ಗು|ಳಿಗೆಯಂ ಕೆಯ್ಮಿಂದಂ ನಾಗಸುದಷ್ಟಗೆ ಪೂಸುವುದಾಗಳೆ ತತ್ಪಾನನಸ್ಮಲೇಪನ 
ವಿಧಿಯಿ೦ (ಖಮದ. ೫-೪೭). [ಇ ಸಂ. ವಟಿಕಾ] 

ವಳಿಗೊಳಿಸು (ಕ್ರಿ). ಅಲೆಗಳೇಳುವಂತೆ ಮಾಡು ; ತರಂಗಗಳೇಳುವಂತೆ 
ಮಾಡು : ಬಳಸಿ ಚಿಲಿಮಿಲಿಪ ವಿಹಗಂಗಳ ಕಳಕಳದೊಡನೆ ತೋರ್ದು ಸರಸೀಜಳಮಂ 
ವಳಿಗೊಳಿಸಿ ಕುಮುದಮುಖಮಂ ಪೆಳಜಿಸಿ ತೀಡಿತ್ತು ಸುಪ್ರಭಾತಸಮಾರಂ 
(ಶಾಂತೀಶ್ವ. ೧೧-೯೫). ([ವಳ್ಳಿ (= ವಲಿ) + ಕೊಳ್‌, ಡದ ಇಸ್ಕು) 

ವಳಿತ "ವಲಿತ' ನೋ 

ವಳಿತ್ರಯ (ನಾ). (ಸಾಮಾನ್ಯವಾಗಿ ಹೆಂಗಸರ) ಹೊಟ್ಟೆಯ ಮೇಲಿರುವ 
ಮೂರು ಗೆರೆಗಳು ; ತ್ರಿವಳಿ : ನೀರೊಳಗಣ ರೇಖೆಯಂತೆ ಕಿಡೆ ಚಾರುವಳಿತ್ರಯಮಾ 
ಶಿರೀಷಕೋಮಳೆ ನವಮೇಘದಂತೆ ಗುರುಗರ್ಭಭರಾನ್ಸ್ವಿತೆಯಾದಮೊಪ್ಪಿದಳ್‌ 
(ಕಾವ್ಮಸಾ. ೩೬೦ ಶೂದ್ರಕ) ; ಆಕೆಯ ವಳಿತ್ರಯಂಗಳುಂ ಪಗೆವರ ಶಕ್ತಿತ್ರಯಂ 
ಗಳುಮೊಡನೊಡನೆ ಕೆಟ್ಟುವು (ವಂಪಭಾ. ೧-೧೪೧ ವ). ಸಂ. ವಲಿತ್ರಯ] 

ವಳಿದೆರೆ(ನಾ). ಹೊಟ್ಟೆಯ ಮೇಲಿರುವ ಚರ್ಮದ ಮಡಿಕೆ : ಸುಳಿನಾಭಿಯಿಂದ 
ವಳಿದೆರೆಗಳಿಂ ಪೆಂಪಾಂತು ನಳಿನಜಾಂಡಕೆ ಬಹುಸ್ಮಲವನೀಯುವ ಜಠರ 
(ಮಲ್ಲಾರಿ. ೫-೧೪). (ವಳ್ಳಿ (ಹ ವಲಿ) “+ ತೆರೈ) 

ವಳಿಯಿಸು (ಕ್ರಿ). ಬಾಗಿಸು ; ಬಗ್ಗಿಸು ; ಹೊರಳಿಸು : ನಿಖಳತುರಗಬಳದ 
ವಳಿಯಿಪ ಕೊನೆಗಳಿಂ ಬಿಡದೆ ಸಿಡವಕ್ಕಿಗಳಳ ಗಡಣಮಂ 
ಪಡೆದು ಪಗಲೊಳ್‌ ಪಗಿಲ್ತು ತೋರ್ಪ ತಾರಕಂಗಳುಂ (ವರ್ಧಪು. ೮-೪೦ ಟು. 

|ವಳ್ಳಿ 1 - ಇಸ್ಕು) 

ವಳಿಯೆಖ್‌ (ನಾ). ಒಂದು ಊರಿನ ಹೆಸರು : ಉಪ್ಪವಳ್ಳಿಯ ಪೋಚಿಗಾಮುಣ್ಣ 

ವಳಿಯೆಚೆ ಮುದ್ದ ಮಾಗುಣ್ತಿಯೆಟೆಗ (ಎಕ. ೫೪, ಬೇಲೂರು. ೩೦೮-೧೩; 971). [7] 

ವಳಿರೇಖೆ (ನಾ). ಹೊಟ್ಟೆಯ ಮೇಲಿನ ಚರ್ಮದ ಮಡಿಕೆಯಿಂದಾದ ಗೆರೆ : 
ವಳಿರೇಖೆ ಮಸುಳೆ ಗರ್ಭಂ ಬಳೆವುದುಮೊಡವಳೆದು ಸತಿಯ ಮಧ್ಯಂ ಚೆಲ್ವಂ ತಳೆದುದು 
(ಪಂರಾಮಾ. ೪-೪); ವಳಿರೇಬೆವಡೆದ ಬಡನಡು ತೊಲೆಯೆನೆ ಕುಚಜಘನಭಾರಮಂ 
ಕರತಲದೊಳ್‌ ನಿಲಿಸೆ ಲತಾಂಗಿಗೆ ನೀಸಲ್‌ ಕಲಿಪ ವಿಟಂ ತೂಗುವಂಗಜಂಗೆಣೆಯಾದಂ 
(ಅನಂಪು. ೬-೩೯). |ಸಂ. ವಲಿರೇಖಾ) 

ವಳೀಕ "ವಲೀಕ' ನೋ. 

ವಳುಂಗವಮ್ಮ (ನಾ). ಒಬ್ಬಾತನ ಹೆಸರು : ಮಹಾಬಲಿಬಾಣರಸರ ಕರಣಿಗ 
ವಳುಂಗವಮ್ಮನ ಕಂಬಂ (ಎಕ. ೫. ಮುಳಟಾ. ೧೨೪-೨; ಸು. ಉ೦)). [?] 

ಳಿ "ಬಳೆ' ನೋ. 

ಳಿ "ಬಳ್ಗೆ' ನೋ. 

'ವಳೆಯ (ನಾ). ೧. ಮಂಡಲ ; ಆವರಣ ; ಸುತ್ತು : ಕರ್ನಿಕಾಮಧ್ಮ. ಅಕ್ಷರದ 
ವಳೆಯನ ಮೊದಲುಗೊಂಡು ನಾಲ್ಕನೆಯ ವಳೆಯದಲ್ಲಿ ಜಿನಸ್ತುತಿ ರಿಯಂಯಂಬ 

ಎಂಟನೆಯ ವಳೆಯದಲ್ಲಿ ಸೂರಿ 
ವಿರಚಿತಾಯೆಂದು ಕವಿನಾಮವನೋದಿಕೊಂಬುದು (ಎಕ. 31, ಶಿಕಾರಿ. ೨೨೯-೮೬; 1100); 
ಕಪಿಲಸಿದ್ದಮಲ್ಲೇಶ್ವರದೇವರ ಕ್ಷೇತ್ರದ ಚತುರಾಶ್ರಯದ ನಾಲ್ಕುಂ ದೆಸೆಯ ವಳೆಯ 
ದೊಳಗೆ (ಎಇ. ೫೫1, ೧೯೫-೪೮;125). ೨. ಕುದುರೆಯ ತುಂಟಿತನವನ್ನು ಅಡಗಿಸಲು 
ಕಟ್ಟುವ ಸೊಂಟಪಟ್ಟಿ ; ತಂಗುಪಟ್ಟಿ : "ಕುದುರೆವಳೆಯ' ಪರಾ. 

[ಆ ಸಂ. ವಲಯ] 
ವಳೆಯಶಾಸನ (ನಾ). ತಾಮ್ರಶಾಸನದ ಬಳೆ : ಯಾ ಗೊಪಗೊಂಡನ ಹಳಿಯನೂ 
- ಶ್ರೀವೆಂಕಟಾದ್ರಿಗರ್ಪಿತವಾಗಿ ಧಾರೆಯನೆಜದು ದಾನಪತ್ರಶಾಸನವನೂ ಕೊಟ್ಟು 

ವಳೆಯಶಾಸನಕೆ ಅಪ್ಪಣೆಯನು ಕೊಡಿಸಲಾಗಿ . . . ಹೆಬ್ಬಾರುವಉಪಾಧ್ಮರು ಯಾ 
ಆಗ್ರಹಾರಕೆ ವಳೆಯಶಾಸನವನು xx ಧ್ವಜಸೇವೆಯನೂ ನಿತ್ಯವಾಗಿ ನಡಸಿ 
(ಎಕ. ೫೪1, ಪಾವುಗ. ೧೦೨-೧೨; 1541). (ವಳೆಯ * ಶಾಸನ] 

-ವಳ್ಳ "-ವಳೆ' ನೋ. 


ವಾಳಜಾಳದ 


“Ut 


ಪ್ರಬಂಧದ ನಾಮವನೋದಿಕೊಂಬುದು . . . 


೭೮೨೨ 


10 


20 


2s 


30 


ಮಾಂಛನೀಯ 


ವಳ್ಳಾವಿ (ನಾ). ಒಂದು ಪ್ರದೇಶದ ಹೆಸರು : ವಳ್ಳಾವಿವಿಷಯ ಪಣ್ಣುಗ್ರಾಮೆ 
ಕೆಟೆಗಾಲೂರ್ಪೊಸವಳ್ಳಿ  ಮಾದುಣ್ಣವಳ್ಳಿ ಕಾಚಾಪ್ಪಳಿ ಕಾತುಳ್ಳಮುಳಿಯುಂ 
(ಮೈಲಾರ. ೧೯೩೦, ೩-೧೮; ಸು. 475). [7] 

ವಳ್ಳಿಗ್ಗಾಮೆ, ಬಳ್ಳಿಗಾಮೆ, ಬಳ್ಳಿಗಾವೆ (ನಾ). ಒಂದು ಊರಿನ ಹೆಸರು : 
ವಳ್ಳಿಗಾಮೆಯರ ದಾಸದಿಯುಂ ಅಮಲಿಯರ ದೇವದಿಯುಂ . . . ಮುಖವಾಗೆ ಎರಡುಂ 
ನಾಟ್‌ ರಾಜಶ್ರಾವಿತಮಾಗೆ ಪ್ರಸಾದಂ ಕೆಯ್ದಾರ್‌ (ಇಆಸಬ ೧೪೪-೬; 7ನೆಯ ತತ). 
ಬಳ್ಳಿಗಾಮೆ : ಜಿಡ್ನೂರಾಳ್ಗೆಯೆಟ್ಟತ್ತರ್ಕಂ ಬಳ್ಳಿಗಾಮೆಯ ಚಾಟ್‌ಗೆ ಸಹಿತ 
ನಾಯ್ಗಾವುಣ್ಣುಗೆಯ್ಕೆ (ಮೈಲಲ. ೧೯೨೯, ೭೮-೭; 964). ಬಳ್ಳಿಗಾವೆ : ಬಳ್ಳಿಗಾವೆಯ ತಳದ 
ಹುಲ್ಲೆಯ ಬಯಲೊಳ್‌ (ಮೈಆರಿ. ೧೯೨೯, ೬೫-೮: 10347); ರಾಜಧಾನಿ ಬಳ್ಳಿಗಾವೆಯ 
ನೆಲೆವೀಡಿನೊಳ್‌(ಎಕ. ೪1, ಶಿಕಾರಿ. ೧೨೦-೧೧; 1046). [ಆವಲ್ಲಿ 1 ಗಾಮ್ಮೆ (ಆ ಗಾಮ)] 

ವಳ್ಳಿಯೋಗ (ನಾ). ಒಂದು ಬಗೆಯ ಕಾಯಿ : ವಳ್ಳಿಯೋಗ:- ಈ ಕಾಯಂ 
ನೀರಲ್ಲಿ ತೇದು ನಸ್ಮಂಗೈಯಲು ಸರ್ವವಿಷ ಹರ (ವಿವೈವಿ. ೭). (7) 

ವಟಿ (ನಾ). ದಾರಿ ; ಮಾರ್ಗ : ಇಜ್‌ಯದ ಬೀರಂ . . . ಕೇ[ಳ್ಹ] ಮಾತಲ್‌ಯದ 
ಮಾತು ತಮ್ಮ ಬಅುವಾತುಗಳೊಳ್‌ ಪುದಿದೆಗ್ಗರೆಯ್ದೆ ಕಣ್ಣೆಚೆವಿನಮಾರ್‌ ಕೆಲರ್‌ 
ವ|ಪಾಕಾಂ. ಪ]ಟೌಯದೇನೆಳೆಯಂ ಕಿಡಿಸಲೈ ಬಲ್ಲರೋ (ಪಂಪಭಾ. ೪-೯೫); 
““ವಟ್‌ಯದೇಂ- ಬೇರೆ ಮಾರ್ಗವೇನಿದೆ?'' (ಪಂಪದೀ ೧೭೧). "ಬಲ್ಸ್‌'' ಪರಾ. 

[ದೇ. ॥ ತಮಿ. ಮಲ. ವಚ 

ವಟಿಗಟ್ಟ (ನಾ). ಒಬ್ಬಾತನ ಹೆಸರು : ವಲ್‌ಗಟ್ಟನ ಮಗ ಪುಲಿಕಡ್ಡಅರಸರ್‌ 
ಸಿಯಗೆಲ್ಲರ್ಕ್ಕಾಗಿ ಕೊಮಾರನ್‌ ಕಿರ್ಕೊಳತ್ತು ಬಗಬಳ್ಳಿಯುಳೆಜ್‌ದು ಬಿಟ್ಟೊಂ 
(ಎಕ. X೪1 ತುಮಕೂ. ೯೧-೮; ಸು. 775). (7) 

ವಟ್‌ತ (ನಾ). ಅಧೀನ ಪ್ರಾಂತ : ಅಧಿಕರಿಗವುಣ್ಣನೂ ಚರಮಗವುಣ್ಣನು 
ಶಿವಯಗವುಣ್ಣನು ಮುವರುಮಿಲ್ಲು ಇಗ್ಗಲಿಯೂರಾ ಗವತೆಯ ವಿಡಿಸಿದರದಡೆ ಬಿಟದು 
ವಲ್‌ತಕೆ ಮದಿಗೆರೆ (ಮೈಆರಿ. ೧೯೩೦, ೪೦-೯, 9ನೆಯ ಶತ); ಶ್ರೀದಾಸಿರಾಜನೂರ್ಜ್ಜಿತನಾದಂ 
ವಿಖ್ಯಾತಕೀರ್ತ್ವಿಮಾರ್ತ್ವಣ್ನನಿಭಂ ಚರಿತಂ ಸನ್ಮುನಿ ಮೂಳಸೂತ್ರವಜಿತಂ 
(ಕಣ. 1, ೨೭-೨೪; 1101). | 10 ಇದು "ವಳಿತ' ಎಂಬುದರ ಅಪಲಿಖಿತ। 

ವಟುರೂರ್‌ (ನಾ). ಒಂದು ಊರಿನ ಹೆಸರು : ವಚಟುರೂರುಪ್ಪವಪಯ್ಮ 
(ಎಕ. 1೪, ಗುಂಡ್ಲುಪೇ ೫೭-೮; ಸು. 0007). (7? *3- ಊರ್‌] 

ವಾಂಗಿಭಾತು "ವಾಂಗೀಭಾತು' ನೋ. 

ವಾಂಗೀಬಾತ್‌ "ವಾಂಗೀಭಾತು' ನೋ 

ವಾಂಗೀಭಾತು, ವಾಂಗಿಭಾತು, ವಾಂಗೀಬಾತ್‌ (ನಾ). ಸಾಮಾನ್ಯವಾಗಿ 
ಬದನೆಕಾಯಿ ಹಾಕಿ ತಯಾರಿಸುವ ಒಂದು ಬಗೆಯ ಕಲಸನ್ನ : ಖಾರದ 
ಎರಡು ತಿಂಡಿ, ಉಪ್ಪೇರಿ, ವಾಂಗೀಭಾತು (ರೂಪಸಂ. ೧). ವಾಂಗಿಭಾತು : ಈಗಿನ 
ಸಪ್ಪೆಕಾಲದಲ್ಲೂ ಈ ಪಠಿಂಗ ರೈತರಿಂದ ಕೀರು, ವಾಂಗಿಭಾತು ವಸೂಲ್‌ ಮಾಡೋ ಧೀರ 
ಶೇಕದಾರನಿದ್ದಾನಲ್ಲ (ಕೆಲನೆ. ೬೩); ಬೆಳಗಿನ ವಾಂಗಿಭಾತು ಸ್ವಲ್ಪ ನಿಮಗಾಗಿ ಇಟ್ಟಿದ್ದೀನಿ 
(ಕೀಲುಗೊಂ. ೭೧). ವಾಂಗೀಬಾತ್‌ : ಬರ್ತೀನಿ. . . ಏನ್ಮಾಡಿಸುತ್ತೀರೋ . . . ಕೀರು 
ಎ ಎ. ವಾಂಗೀಬಾತ್‌ (ಅನ್ನಾವ. ೫೭). (ಆ-- ಮರಾ. ವಾಂಗೀಭಾತ್‌] 

ವಾಂಚಲ್ಯ, ವಾಂಛಲ್ಕ (ನಾ). ಪ್ರೀತಿ ; ಮಮತೆ : ಮಿತ್ರನನು ಕೈಸೆರೆಯ ದಿವಿಜರ 
ಮಿತ್ರೆಯರು ತಾವು ಪಿಡಿದರೆಂದೇ ಮಿತ್ರವಾಂಚಲ್ಕದಲಿ ಪೊಕ್ಕನೊ ಕೊಳವನೆಂಬಂತೆ 
(ಅಂಬಿಕಾ. 5-೨೬); ಅವಳಿಗೆ ಕಾಹಿಲೆ ಕಸಾಲೆಯಾದರೆ ನೋಡಿಕೊಳ್ಳಲಿಲ್ಲವೇ? ನನಗೇನು 
ವಾಂಚಲ್ಯವಿಲ್ಲವೇ? (ತಾಯಿಕ. ೧೨). ವಾಂಧಲ್ಯ : ಏಂ ಕಾರಣದಿ ಮೌನದಿಂದಿಹನಯ್ಯ 
ವಾಂಛಲ್ಮ(ಚಾಂಚಲ್ಮ)ಮುಣ್ಮೆ ಮನದಿ (ವೆಂಕಾರಾ. ೨-೮-೫); ಕೊಡಗಿನ ರಾಜಧಿಗೂ 

. ಇಂಗ್ರೇಜಿಬಹಾದ್ದರ ಕಂಪನಿಸರಕಾರಕ್ಕೂ ಮಿತ್ರತ್ವ ವಾಂಛಲ್ಕವಿಬ್ಬು! 

ನಡೆಯಬೇಕೆಂಬ ಅಪೇಕ್ಷೆ ನಮಗೆ ಇದೆ (ರಾಜೇಂದ್ರ. ೫೪); ತಾಯಾಗೇ ಇಲ್ಲ'ಔ ವಾಂಛಲ್ಮ ` 
ನಿಮಗೆಲ್ಲಿಂದ ಬರಬೇಕು? (ಸಂಧ್ಕಾರಾ. ೪೫). [ಆ ಸಂ. ವಾತ್ಸಲ್ಯ] 


45| ವಾಂಛನೀಯ (ಗು). ೧. ಅಪೇಕ್ಷಣೀಯವಾದ ; ಇಚ್ಛಿಸತಕ್ಕ : ರಾಷ್ಟ್ರದ 


ಜನಬಲ ಹೇಗೆ ಉಳಿಯುತ್ತದೆ, ವಾಂಛನೀಯದರಕ್ಕಿಂತ ಹೆಚ್ಚೇ, ಕಡಿಮೆಯೇ 


ವಾಂಛಲ್ಯ 


೭೮ 


ವಾಣೇಳಿ 


೨ 
ಟು 


(೪ಎಕೋ, ೯೦೯). (ನಾ). ೨. ಅಪೇಕ್ಷಣೀಯವಾದುದು : ಹರುಷಗಡಲಲೆಗಳೊಳು | | ವಾಂತಿಬ್ರಮೆ (ನಾ). ಹೊಟ್ಟೆತೊಳಸಿ, ಓಕರಿಕೆ ಬರುವಂತಾಗುವುದು ; 


ಮನವಾರೆ ಮಿಂದು. . . ಮೆರೆವಾ ಜೀವನಂ ವಾಂಛನೀಯಮಲ್ವೆ ( ಭಾರಂಗ. ೩-೧೮). 
[ಸಂ.] 

ವಾಂಛಲ್ಮ "ವಾಂಚಲ್ಕ' ನೋ. 

ವಾಂಛಿತ (ಗು). ೧. ಬಯಸಿದ ; ಅಪೇಕ್ಷೆಪಟ್ಟ : ಅದಕ್ಕೆ ವಾಂಛಿತ ಮೃತ್ಯು 
ಅಥವಾ ಪುನರ್‌ಜನ್ಮ ಪ್ರಾಪ್ತವಾಗುತ್ತದೆ (ಆಶ್ರಮ. ೯೪). "ವಾಂಛಿತಫಲ' ಪರಾ. 
(ನಾ). ೨. ಆಸೆ ; ಬಯಕೆ : ಮಿತ್ರಾ ನಿನ್ನ ವಾಂಛಿತವು ಫೂರ್ಣವಾಗಲಿಲ್ಲವೇನು? 
(ಮಂಜುಕ. ೩೨); ಗೋದಮ್ಮನವರೊಮ್ಮೆ ತಮ್ಮ ವಾಂಛಿತವನ್ನು ವೃಂದಮ್ಮನವರೆದುರಿಗೆ 
ವೃಕ್ತಪಡಿಸಿದರು. (ಗೃಹಲ. ೨೬೧). ೩. ಬಯಸಿದುದು ; ಅಪೇಕ್ಷಿಸಿದುದು : 
ತ್ರಾಹ ಮಾಂ ಭಕ್ತಕುಲವಾಂಳಿತದ ಸುರವೃಕ್ಷ ಫಡ 
ಸುರಧೇನುಗಳಲಾ ಕಜ್‌ಯರೇ 


(ಹಚಕಾ. ೫-೭೯); 
ಪರಬಲಕ್ಕೆ ವಾಂಛಿತವ (ಕುವ್ಮಾಧೀ ೮-೬೭). 
1ಸಂ.) 

ವಾಂಛಿತಫಲ (ನಾ). ಎ ವಾಂಛಿತ ೩ : ವಾಂಛಿತಫಲವೀವನಾದ ಮುಖ್ಯಪ್ರಾಣ 
ಮಹಾನುಭಾವ (ಪುರಂದ. ೨-೧೪೦-೩); ವಂದಾರುಜನಕೆ ವಾಂಛಿತಫಲಗಳನೀವ 
ಮಂದಾರತರುಗೆ ಮಾಧವಗೆ . . . ವಂದಿಪೆನು (ಹದಿಬ ೭-೧). (|ಸಂ.1 

ವಾಂಛಿಸು (ಕ್ರಿ). ಬಯಸು ; ಅಪೇಕ್ಷೆಪಡು : ಒಬ್ಬ ಸಭ್ಮಗೃಹಸ್ಮರು ನನ್ನ 
ಮೈತ್ರಿಯನ್ನು ವಾಂಛಿಸಿ. . . ನಾವಿಬ್ಬರೂ ದೈವವಶಾತ್‌ ಮಿತ್ರರಾದೆವು (ಕೋದಂಡ. ೪). 

[ವಾಂಛೆ + - ಇಸ್ಬು॥ 

ವಾಂಛೆ (ನಾ). ಆಸೆ ; ಬಯಕೆ : ಇಂದ್ರಿಯಸುಖವಾಂಛೆಯಂ ಬಿಸುಟ್ಟು . . . 
ನಿಜಶುದ್ಧಾತ್ಮಭಾವನಾಜನಿತ ಪರಮಸುಖಾಮೃತರಸಸಂತೃಪ್ತರಪ್ಪ ಪುರುಷರಿಂದ 
ಪಾಂ ಪರಿಹರಿಸಿ ಪಡುಗುಂ(ಪಸಾರ. ೯೧); ಮನವುಂ ನೆನಹುಂ ವಾಂಛೆಯುಮನವರತಂ 
ಭಿನ್ನವಿಲ್ಲದಿರ್ಕುಂ ನಿಜದಿ೦ (ಹಮ್ಮಾರ. ೨-೩೯). (ಸಂ. ವಾಂಛಾ। 

ವಾಂಡೆರ್ಕು (ನಾ). ಒಂದು ಸ್ಥಳದ ಹೆಸರು (?) : ತಸ್ಮಸೀಮಾನ್ನರಂ ಕೊಳ್ತಿನಿ 
ತೊಚೆಐ ಪೇರಿರ್ಪೆಐ ವಾಣ್ಣಿರ್ಕ್ಕು ತುಲ್ನಿಲುಂ . . . ಮುದುವುಣುಸೆ ಮಾಳ್ಗೆಯುಳ್‌ 
ಕೂಡಿತ್ತು ಸೀಮೆ (ಎಕ. 2೧/1, ಗುಬ್ಬಿ. ೭೫-೫೦; 733). 1?) 

ವಾಂತ (ನಾ). ವಕಾರದಿಂದ ಕೊನೆಯಾಗುವ ಶಬ್ದ :ವಾಂತಕ್ಕೆ - ಅವಿ... 
ಆಯ್ಚಿ (ಶಮಧಾ). [ಸಂ.] 

ವಾಂತಶನ (ನಾ). ಹೊಲಸು ತಿನ್ನುವ ಪಿಶಾಚಿ : ಬ್ರಹ್ಮಸ್ತ ದೇವಸ್ಟಾಪಹಾರವ 
ಮಾಡಿದಾ ಕಡುಪಾಪಿ ವಾಂತಶನಹನು (ನಿಭಾಗ. ೫-೧೨-೯). («ಆ ಸಂ. ವಾಂತಾಶನೆ। 

ವಾಂತಿ (ನಾ). ಕಾರಿಕೆ ; ವಮನ : ಆ ಮದ್ದು ವಾಂತಿಗೆ ಸಲ್ಲ (ಸರ್ವವ. ೧೯-೯೧); 
ಅರಳಿ . . . ಈ ಹಣ್ಣಿನಿಂ ಕರಕು ಮಾಡಿ ಬೆಣ್ಣೆಯಲ್ಲಿ ಕಲಸಿ ನುಂಗಿಸಲು ಮಕ್ಕಳ 
ವಾಂತಿ ಗುಣ (ಎವೈಎ. ೧); ಶಿವನ ರೇತಸ್ಸನಮರರು ಕೊಂಡು ನದಿಯಲ್ಲಿಯವರೆಲ್ಲರುಂ 
ವಾಂತಿಯಂ ಮಾಡಲು (ವೀಶೈಪು. ೩-೨೧-೪೧). 

ವಾಂತಿಮಾಡು ಎ ೧. ಕಾರಿಕೊಳ್ಳು ; ಕಕ್ಕು : ಎಂದೂ ವಾಂತಿಮಾಡಿಕೊಳ್ಳದಿದ್ದ 

ಭೀಮಪ್ಪ ಅಂದು ವಾಂತಿಮಾಡಿಕೊಂಡಿದ್ದ (ಮಣ್ಣುಹೆ. ೧೨೭); ಯಾರು ಯಾರೋ 
ವಾಂತಿಮಾಡಿಕೊಳ್ಳುವದು, ಯಾರದೋ ಮೈ ಮೇಲೆ ಸಿಡಿಯುವದು («ಶ್ಶಾಮತಾ. ೨೫). 
೨. (ಆಲಂ) ಒಪ್ಪಿಸು ; ಅರ್ಪಿಸು : ಮೂರುತಿಂಗಳುಗಳಿಂದ ಹಗಲಿರುಳೂ 
ಓದಿದ್ದೆಲ್ಲವನ್ನೂ ಪರೀಕ್ಷೆಯ ದಿನ ವಾಂತಿಮಾಡಿದ್ದಾಯ್ತು (ರೂಢಿ). ವಾಂತಿಯಾಗು ವ 
ಕಾರಿಕೊಳ್ಳು ; ವಮನವಾಗು: ಜುಣಾತೂರ್ಯ, ಸ್ಟೇಚ್ಛಾತೂರ್ಯ ಇಂತೀ ಮಾಟ 


ದಲ್ಲಿ ಮಾಡೆ ಉಂಡ ಓಗರ ವಾಂತಿಯಾದಂತೆ (ಮೋಳಿಮಾ. ೨೮-೧೧೮); ಕುಡಿದ 
ವಿಷವು ಹೊಟ್ಟೆಯೊಳಗೆ ನಿಲ್ಲದೆ, ದುಂಡರಿಸಿ, ವಾಂತಿಯಾಗಿ ಹೊರಗೆ ಬಿತ್ತು 


(ಮುಂಬಯಿ. ೫-೭೨). |ಸಂ.1 

ವಾಂತಿಭೇದಿ (ನಾ). ವಮನ ಮತ್ತು ಅತಿಸಾರವು ಮುಖ್ಕಲಕ್ಷಣಗಳಾಗಿರುವ 
ಒಂದು ಬಗೆಯ ರೋಗ ; ಕಾಲರಾ : ವಿಷಮಜ್ವರ, ವಾಂತಿಭೇದಿ, ಆಮಶಂಕೆ, 
ಕ್ಷಯ ಮೊದಲಾದ ರೋಗಗಳು . . . ನೀರಿನ ಮೂಲಕ ಹರಡುವ ಸಂಭವವಿದೆ 


(ಆದು, ೪). |ಸಂ.]: 


10 


25 


45 


ಉಬ್ಬಳಿಕೆ : ವಾಂತಿಭ್ರಮೆಯಿಂದ ಕೊರಳು, ತುಟಿ, ಬಾಯಿ, ಮೂಗು ಸಹ ಒಣಗುತ್ತ 

೬. ೬ ೬ ಕಣ್ಣುಗಳು, ದೇಹ ಇವುಗಳು ಅರಿಸಿನವರ್ಣವಾಗಿ ಲಕ್ಷಣಗಳುಂಟಾಗುವುದೆ 

ಪೈತೃಜ್ಟರವೆನಿಸಿಕೊಳ್ಳುವುದು (ಸಕವ್ಮೆ ೭೬). [ಸಂ. ವಾಂತಿಭ್ರಮ] 

ವಾಂತಿಬ್ರಾಂತಿ (ನಾ). ಇ ವಾಂತಿಭೇದಿ : ರಾಗಿಯನ್ನು ಮಸಿಯಾಗುವಂತೆ 
ಹುರಿದು ನಿಂಬೆಹಣ್ಣಿನ ಹುಳಿಯಲ್ಲಿ ಅರೆದುಕೊಟ್ಟರೆ ವಾಂತಿಭ್ರಾಂತಿ ನಿಲ್ಲುವುದು 
(ಸಕವೈ, ಪರ. ೪೮೯); ಆ ಹೆಣಗಳು ಕೊಳೆತು ನೀರೆಲ್ಲ ಕೆಟ್ಟು ಕುಡಿಯುವವರಿಗೆ 
ವಾಂತಿಭ್ರಾಂತಿ ಮುಂತಾದ ರೋಗಗಳು ಉದ್ಭವಿಸುತ್ತಿದ್ದವು (ಮುಂಬಯಿ. ೪-೧೨೮). 

[ಸಂ.1 

ವಾಂತ್ಯಾತಿಸಾರ (ನಾ). ಎ ವಾಂತಿಭೇದಿ : ತಾಳೀಶವಟಕ . . . ಒಂದು ವಟಕವಂ 
ಸೇವಿಸೆ, ಅರುಚಿ . . . ವಾಂತ್ಕಾತಿಸಾರ, ಮೂಲವ್ಮಾಧಿ ಮೊದಲಾದುವೆಲ್ಲವೂ 
ಮಾಣ್ಣುಂ (ಸಕವ್ಮೆ ೨೬೪). [1೧ ಇದು "ವಾಂತ್ಮತಿಸಾರ' ಎಂದಿರಬೇಕು] 

ವಾಂಶ (ನಾ). ೧. ಬಿದಿರಿನಿಂದ ತಯಾರಿಸಿದುದು. ೨. ಕೊಳಲು ; ವೇಣು : 
ಒಪ್ಪುವವಾಂಶ ವೈಣ ಗೇಯಾದಿಗಳಿಂಪು ಪೊಂಪುಟಕಿ ಸುರೇಶ್ವರಗಾಯಕವಾದನೋದಿತಂ 
(ಶಾಂತಿಪು. ೧೨-೨೨). [ಸಂ.) 

ವಾಂಶಿ (ನಾ). ಬಿದಿರಿನಿಂದ ಉಂಟಾದುದು ; ಬಿದಿರಿನಲ್ಲಿ ಹುಟ್ಟಿದುದು : 
““ವಾಂಶೀ - ವಂಶರೋಚನ, ಬಿದಿರುಪ್ಪು'' (ಓಷಧಿ. ೧೪೯). (ಸಂ. ವಾಯೀ] 

ವಾಯಿಕ (ಗು). ೧. ಬಿದಿರಿಗೆ ಸಂಬಂಧಿಸಿದ ; ಬಿದಿರಿನ. ೨. ವಂಶಕ್ಕೆ 
ಸಂಬಂಧಿಸಿದ ; ಕುಲಕ್ಕೆ ಸಂಬಂಧಪಟ್ಟಿ : ಒಬ್ಬ ವಿಭೂತಿಮಂತನಾದ ವ್ಯಕ್ತಿಯು 

. ತನ್ನ ವಾಂಶಿಕ ಹಾಗು ಸಮಕಾಲಿಕಜೀವನದೊಳಗೂ ಸತ್ವಪರೀಕ್ಷೆಯ 
೦ಧಿಕಾಲದಲ್ಲಿ . . ವಿಭೂತಿಮಾನ್‌ ಪುರುಷನಿಗೆ ಶರಣುಹೋಗುವನು 
(ಪ್ರಬಂಧ.೪೨). (ನಾ). ೩. ಬಿದಿರನ್ನು ಕಡಿಯುವವನು ; ಮೇದ .೪. ಕೊಳಲು 
ನುಡಿಸುವವನು ; ವೇಣುವಾದಕ : ಮಾರ್ದಂಗಿಕವಾಂಶಿಕಪ್ರಹನ್ಮಮಾನವಾದ್ಕ 
ಮೃದಂಗವಂಶನಿನದ ಲಯಚ್ಛಂದಸುಂದರನಟತ್ಸುಂದರೀಸಂದೋಹಮುಮಭೂತಪೂರ್ವ 
ರಮಣೀಯಮುಮಾಗೆ (ಆದಿಪು. ೭-೩೭ ವ) ; ರಾಗಶುದ್ಧಿಯ ಪರಿಣತಿಯಂ ಮೆಲೌದು 
ವಾಯಿಕಂ ಬಾಜಿಸಿದಂ (ಮಲ್ಲಿಪು. ೮-೨೩). |ಸಂ.] 

ವಾಂಶೆ (ನಾ). [ಸಂಗೀತ]ಮಧ್ಯ್ಮಮಸ್ಕರದಿಂದ ಹುಟ್ಟುವ ನಾಲ್ಕು 
ಶ್ರುತಿಗಳಲ್ಲಿ ಒಂದು : ರಂಜಕಿ ಪೂರ್ಣೆ ಅಲಂಕಾರಿಣಿ ವಾಂಶೆಯೆಂಬ ನಾಲ್ಕು 
ಶ್ರುತಿಗಳೇ ಮಧ್ಮಮಸ್ಟರದಿಂ ಪುಟ್ಟಿದವು (ವಿವೇಕ. ೨೩೨). [ಆ ಸಂ. ವಾಂೀ 

ವಾಂಶ್ಯ (ನಾ). ಒಂದು ಬಗೆಯ ಸಸ್ಮ : ""ವಾಂಶ್ಮಂ - ಕೋಷ್ಠ'' (ಒಪಧಿ. ೧೪೯); 
ಯತ್ವಲೋಪಕ್ಕೆ - ಅಮಾವಾಸ್ಕಾ - ಅಮಾಸೆ, ಅವಸೆ . . . ವಾಂಶ್ಮ 
(ಶಮದ. ೨೮೨ ಪ್ರಯೋ). [ಸಂ.1 

ವಾಂಸ (ನಾ). ಎ ವಾಂಶ್ಶ : ""ವಾಂಸ ; - ತಮಾಲಪತ್ರ, ಗಂಧ'' (ಓಪಧಿ. ೧೪೯). 
[ಆ ಸಂ. ವಾಂಶ್ಮ) 

ವಾಸಣ (ನಾ). ನೀರಿನ ಹನಿ ; ಜಲಬಿಂದು : ಜೈನೋಕ್ತಿವಾರಾಶಿವಾಃಕಣದಿಂದಂ 
ಪಡೆದಿರ್ದ ಸಿದ್ದಪದಮಂ ಕೈಕೊಳ್ಳುದರ್ಕಡ್ಡಮೊಡ್ಡಣಮೊಡ್ಡಿರ್ದಘಸೈನ್ಮಮಂ 
ತುಟ್‌ಯಿಸಲ್‌ (ಶಾಂತಿಪು ೧-೭); ತಳರ್ದ ವಿಯೋಗಿನೀನಯನವಾಃಕಣಸಂಕುಳದಂತೆ 
ತಾರಕಾವಳಿ ಮಸುಳ್ಹತ್ತು (ಜಗವ. ೧೬-೧೩೫). [ಸಂ.) 

ವಾಣಣಿಕೆ (ನಾ). ವಾಃಕಣ : ಅನಿಮಿಷಚಾಪದಂತೆ ಸಿರಿ... 
ತೃಣಾಗ್ರಗತವಾ:ಕಣಿಕಾಗಣದಂತೆ [ಪಾಠಾಂ. ವಾಃಕಣಸಂಚಯದಂತೆ] ಸಂದ ಜೀವನಂ 
(ಪಂಚತಂ. ೫೯-೧೫). ಸಂ. ವಾಃಕಣಿಕಾ] 

ವಾಃಕಿಟಿ (ನಾ). ನೀರುಹಂದಿ ; ಕಡಲುಹಂದಿ. (ಸಂ.] 

ವಾಣೇಲಿ, ವಾಃಕೇಳಿ (ನಾ). ನೀರಾಟ ; ಜಲಕ್ರೀಡೆ. ವಾಃಕೇಳಿ : ಮನೋಜಂ 
ಸ್ವಚ್ಛ ವಾಃಕೇಳಿಸಮ್ಮದಕೆಂದೋವಿದ ಪದ್ಮಷಂಡಮೆಸೆಗುಂ ತನ್ನಂದನೋಪಾಂತದೊಳ್‌ 
(ಚಂದ್ರಪು. ೧-೧೦೪). 10.1 

ವಾಣೇಳಿ "ವಾಃಕೇಲಿ' ನೋ. 


-— ವಾಸ 


ವಾಕರಿ 


ವಾಕರಿ (ನಾ). ಓಕರಿಕೆ ; ಉಬ್ಬಳಿಕೆ : ಕಟುವಿನಿಂದ ತನು ವಿಭ್ರಮಗೊಂಬುವುದು 
ವಗರಿನಿಂದ ವಾಕರಿ ನಿಲುವುದು (ಉದ್ಬೋಪ್ರ ೬-೨೯-೧೮). [ಆ ಓಕರ./ ತೆಲು. ವಾಕರ ] 
ವಾಕರಿಕೆ, ವಾಕಳಿಕೆ (ನಾ). ವ ವಾಕರಿ : ಗಟ್ಟಿಯಾದ ವಸ್ತುಗಳನ್ನು ನುಂಗಲು 
ಹೋದರೆ ವಾಕರಿಕೆ ಎನ್ನುತ್ತಾನೆ (ಮನೋನಂ. ೭೯). ವಾಕಳಿಕೆ : (8). 
ವಾಕರಿಕೆಯಾಗು ಎ (ಆಲಂ) ಜುಗುಪ್ಸೆಯಾಗು ; ಅಸಹ್ಯವುಂಟಾಗು : 
ಗಂಡನೆಂದರೆ ` ಅವಳಿಗೆ ವಾಕರಿಕೆಯಾಗುವ ಹಾಗೆ ಆಗಿದೆ (ನಾಪೋಲೀ. ೩೦೭). 
[ಆ ಓಕರಿಕೆ] 
ವಾಕರಿಕೆಬರು (ಕ್ರಿ).೧. ವಾಂತಿಯಾಗುವ ಹಾಗಾಗು ; ಹೊಟ್ಟೆ ತೊಳಸಿ ಬರು : 
ತಿಥಿಮನೆ ಊಟ ಮಾಡಿದ್ದೇನೆ. ಆದಕ್ಕೇ ವಾಕರಿಕೆಬರುತ್ತೆ (ಮನೋನಂ. ೭೭); ಚಂಪಕಳಿಗೆ 
ತಲೆ ಸುತ್ತಿತು. ಶ್ಯಾಮಲಿಗೆ ವಾಕರಿಕೆಬಂದಿತು (ಹಸುಹೊ. ೬೩). ೨. (ಆಲಂ) 
ಹೇಸಿಕೆಯಾಗು ; ಜುಗುಪ್ಸೆಯಾಗು : ಮುಗಿದ ಮೇಲೆ ಮೈಲಿಗೆಯಾಯಿತೆಂದು 
ವಾಕರಿಕೆಬರುವುದಿಲ್ಲ (ಪ್ರಶ್ನೆ. ೫೫). [ವಾಕರಿಕೆ * ಬರು (ಆ ವರ್‌)] 
ವಾಕರಿಸು, ವಾಕಳಿಸು, ವಾಗಡಿಸು (ಕ್ರಿ). ೧. ಓಕರಿಕೆಯುಂಟಾಗು ; 
ವಾಂತಿಯಾಗುವಂತೆ ಆಗು : ಆಸೆಯಿಂದ ಊಟಕ್ಕೆ ಕುಳಿತ ಶಾಮು . . . 
ವಾಕರಿಸುತ್ತಾ ಹೋಗುತ್ತಾನೆ (ಮನೋನಂ. ೭೩). ೨. (ಆಲಂ) ಹೊರದೂಡು ; 
ಹೊರಗೆ ಹಾಕು : ಕಾಣದೆ ಇರುವ ಈ ದೆವ್ವವನ್ನು ಮನಸ್ಸು ನುಂಗಲೂ ಆರದೆ, 
ವಾಕರಿಸಲೂ ಆರದೆ, ಅದಕ್ಕೆ ಬದಲಿಕ್ರಿಯೆಯಾಗಿ ದೇಹವು ಹೀಗೆ ವಾಂತಿ 
ಮಾಡಿಕೊಳುತ್ತಿದೆಯೆ? (ಮನೋನಂ. ೮೫). ೩. ಹಿ೦ದಿರುಗಿಸು ; ಹಿಂದಕ್ಕೆ ಕೊಡು : 
ಅವಳ ಭೂಕಾಂತ ಧನಸೇನನ ಕೈಯ ಕೊಡಲವ ವಾಕರಿಸಿದ ಪಾಪಕಂಜಿ (ನನ್ನಕಾ. ೪-೩೮). 
ವಾಕಳಿಸು : (8. ವಾಗಡಿಸು : ೧. ಉಣಲಿಚ್ಚೆಯಾಗದೆ ಮಂದಿ ಕೌತುಕಂದೋರಿ 
ವಾಗಡಿಸುತ್ತೆಯರೆಯ ಮೃತ್ತಿಕೆ ಭಸ್ಮಮಂ ಬಯಸುತೆ (ನವಮೋ ೧೫-೬). 
[ಆ ಓಕರಿಸು] 


ವಾಕಳಿಕೆ "ವಾಕರಿಕೆ' ನೋ. 

ವಾಕಳಿಸು "ವಾಕರಿಸು' ನೋ. 

ವಾಕು (ನಾ). ಮಾತು ; ನುಡಿ : ಭೂಕಾಂತೆ ನಡನಡುಗುವಳು ನಿಷ್ಠುರವಾದ ವಾಕು 
ಬೇಡೆಚ್ಚೆಟ್‌ಕೆ (ಪುರಂದ. ೨-೪೫-೩); ಚಕ್ರಿಯೆಲ್ಲರ ಮೃದುವಾಕಿಂದ ತಿಳುಹಿ ನಿಲ್ಲಿಸಿದ 
(ಭರಚ. ೫೯-೧೦). [ಆ ಸಂ. ವಾಚ್‌] 

ವಾಕ್ಕು (ನಾ). ೧. ಬಳೆ ; ಕಂಕಣ : ""ಆವಾಪಕಃ, ಪಾರಿಹಾರ್ಯಃ - ೨ ಸೂಡಿಗವೆಂಬ 
ಕಡಗ... ವಾಕು, ತೋಡೆ, ಬಳೆ'' (ಸಿದ್ಧಾಂತಿ. ೨೦೦). ೨. ತೋಳಿಗೆ ತೊಡುವ ಒಂದು 
ಬಗೆಯ ಆಭರಣ : ಅರಳೆಲೆ ಮಾಗಾಯಿ ಪುಲಿಯುಗುರುಡಿದಾರ ಬೆರಳುಂಗುರ 
ವಾಕಿನಿಂದ ಕೊರಳ ಪಾದಕೆ ಗೆಜ್ಜೆಯಂದುಗೆ ಇಟ್ಟಂದು ತರಳನೊಪ್ಪಿದ (ಪೂಜ್ಮಚ. ೭-೪೫). 
"ಕೈವಾಕು' ಪರಾ. (ಇ-- ಮರಾ. ವಾಕ, ವಾಂಕ] 

ವಾಕುಚಿ (ನಾ). ಒಂದು ಬಗೆಯ ಔಷಧೀಸಸ್ಕ: ""ಸೋಮವಲ್ಲಿ ವಾಕುಚಿಯಕ್ಕುಂ'' 
(ವಸ್ತುಕೋ. ೩೭-೨೮); ದೇವದಾಳಿಯ ಬೇರು . ವಾಕುಚಿಯ ಬೀಜ, 
ಮಡುವಾಗಲ ಗೆಡ್ಡೆ, ಇವಿಷ್ಟನು ಸಮಾನವಾಗಿ ಕೂಡಿಸಿಕೊಂಡು ಚೂರ್ಣಿಸಿ ತುಪ್ಪದಲ್ಲಿ 

ಸರ್ವಕೀಟಕವಿಷ ಪರಿಹರವಹುದು (ವೈದ್ಮಸಾ. 1, ೨೨೪). 

(ಸಂ. ವಾಕುಚೀ) 

ವಾಕುಶಾಸ್ತ್ರ (ನಾ). ಶಬ್ದಶಾಸ್ತ್ರ 
(ವಚಸಂ. ೬-೧೪). (ವಾಕ್ಕು - ಶಾಸ್ತ್ರ] 

ವಾಕುಷಿ "ಬಾಗುಜಿ' ನೋ. 

ವಾಕುಸಿದ್ದಿ (ನಾ). ಮಾತಿನ ಪರಿಣತಿ ; ವಾಕ್ಸಿದ್ದಿ : ವಾಕುಸಿದ್ದಿಗೆಯಧಿಪತಿಯ 
» « « ವಿನಾಯಕನಂಪಘ್ರಿಗೊಂದಿಸುವೆ (ಆಬ್ಬಲೂ. ೧-೬). [ವಾಕ್ಕು + ಸಿದ್ದಿ] 

ವಾಕ್ಕಲಹ (ನಾ). ಮಾತಿನ ಜಗಳ ; ವಾಗ್ವಾದ : ಅವರಿಬ್ಬರ ವಾಕ್ಕಲಹ ನಿಂತು, 
ಯಾವಾಗ ಕೈ ಕೈ ಮಿಲಾಯಿಸುತ್ತೋ ನೋಡಬೇಕು (ರೂಢ). ಸಂ.) 

ವಾಕ್ಕಿಲ್‌ (ನಾ). ಬಾಗಿಲು : ಸೃಸ್ತಿಶ್ರೀಮನ್‌ಕೊಂಗೊಣಿಮುತ್ತರಸರ್ಕ್ಕು ಇಪ್ಪತ್ತಾಆರನೆ 
ವರ್ಷದು ೩x೩8 ಪುಲಿ ನೋಡಿ ಆಪ್ತದ ವಾಕ್ಕಿಲುಳ್‌ ಸಗು % ಸ ಸ ನೆಡೆ ಎಲದು 


ಅಟ್ಟು ಸೇವಿಸಲು 


ವಸ್ತುವ ವಾಕುಶಾಸ್ತ್ರ ಖಂಡಿಸಬಲ್ಲುದೇ 


೭೮೨ 


10 


15 


25 


35 


40 


೪ ವಾಕ್ಪತಿ 


ವಿಚ್ಹೊ (ಎಕ. ೩ ಕೋಲಾರ. ೭೮-೨; 751). "ಬಾಗಿಲ್‌' ಪರಾ. 
[ದೇ. | ತಮಿ. ವಾಯಿಲ್‌; ಮಲ. ವಾಕಿಲ್‌; ತೆಲು. ವಾಕಿಲಿ; ನಾಯ್ಕಿ. ವಾಕಲ್‌] 

ವಾಕ್ಕು (ನಾ). ೧. ಮಾತು ; ನುಡಿ : ವಾಕ್ಕಿನೊಳಿಲ್ಲ ಮೇಣ್‌ ಪರಿಚಯಂ ಬಗೆ 

ಮೊಕ್ಕಳಮಂತುಟಲ್ಲೆ (ಸೂಕ್ತಿಸು. ೧-೩೬); ಸೂರ್ಯನು ನಕ್ಕು ಲೋಕೋಪಕಾರದಲ್ಲಿ 

ನಿರತನಾಗಿ ಗಂಭೀರವಾದ ವಾಕ್ಕು ನುಡಿದನು (ಅರ್ಕಮಾ. ೨೧). ೨. ವಾಕ್ಕು, ಪಾಣಿ, 

ಪಾದ, ಪಾಯು ಮತ್ತು ಉಪಸ್ಥ ಎಂಬ ಐದು ಕರ್ಮೆಂದ್ರಿಯಗಳಲ್ಲಿ 

ಒಂದು : ವಾಕ್ಕು ಮೊದಲಾದ ಕರ್ಮೇಂದ್ರಿಯಗಳು ಐದು 

೩. ನುಡಿಯ ಅಧಿದೇವತೆ ; ಸರಸ್ವತಿ : ಕಾಂತಿಯೆಂಬ ಗುಣದೊಳನ್ವಿತೆಯಪ್ಪ 
ನಮಸ್ಕರಿಸುವಾತನಪ್ಪೆಂ 


(ಹಿಂದಸಾ. ೫೫). 


ವಾಕ್ಕೆಂಬ ದೇವಿಗೆ . . . 
(ಶಮದ. ೧ ವೃತ್ತಿ). "ವಾಕ್ಕು' ಪರಾ. (ಸಂ. ವಾಚ್‌] 

ವಾಕ್ಕುಟಿಲ (ನಾ). ೧. ಮಾತಿನಿಂದ ಮಾಡುವ ಮೋಸ ,-ವಂಚನೆ. 
೨. ಮಾತಿನಲ್ಲಿ ವಂಚಿಸುವವನು. (ಸಂ.] 

ವಾಕ್ಕೋವಿದ (ನಾ). ಮಾತಿನಲ್ಲಿ ಜಾಣನಾದವನು ; ವಾಕ್ಟಟು : ಬಿನ್ನವಿಸಿದಂ 
ವಾಕ್ಕೋವಿದಂ ಸೌವಿದಂ (ಶಾಂತಿವು ೩-೬೫); ಅವನವಳದೆಂಬಿವಿರ್ದಂತೆವೊಲಿರ್ದಪುವಾವ 
ನಾವಳಾವುದು ತಾನೆಂಬಿವವಂ ಪಾರದೆ ನಿಲಲಜ್‌ಯವನ್ವಯಂ ತಾಗುವಲ್ಲಿ 
ವಾಕ್ಕೋವಿದರಿ೦ (ಶಮದ. ೧೪೩). (ಸಂ.) 

ವಾಕ್ವತುರ (ನಾ). ಮಾತಿನಲ್ಲಿ 


ಶಾಸ್ತ್ರಪ್ರಾರಂಭದಲ್ಲಿ 


ಚತುರತೆಯುಳ್ಳವನು : ಅವರು 


ವಾಕ್ಚತುರರಾಗಿದ್ದುದರಿಂದ, ಅವರ ಒಂದೊಂದು ಭಾಷಣವೂ . .. 
ಕಲಾಸೌಧವಾಗಿರುತ್ತಿತ್ತು (ಕಒಸಾ ಪೀಠಿಕೆ. ೫೫); ವಾಕ್ಚತುರರಾದ ಗಂಗರಾಜರು 


ನಮ್ರತೆಯಿಂದ . . . ಎಂದರು (ಶಾಂತಲಾ. ೧೯). [ಸಂ] 

ವಾಕ್ಪಮತ್ಯೃತಿ (ನಾ). ಮಾತಿನಲ್ಲಿ ತೋರಿಸುವ ಚಾತುರ್ಯ ,--ಜಾಣತನ : 
ನನ್ನ ಪತ್ನಿಯು ರೂಪವತಿಯೆಂದೂ ವಾಕ್ಚಮತ್ಮೃತಿಯುಳ್ಳವಳೆಂದೂ . . . 
ಚತುರೆಯೆಂದೂ ಬಲ್ಲೆನು (ಕವಿಕ. ೪೪). [ಸಂ.] | 

ವಾಕ್ಚಾಟು (ನಾ). ಎ ವಾಕ್ಟಮತ್ಯೃತಿ : ಕುಮುದಚಂದ್ರನ ಒಳ್ನುಡಿ ಪ್ರಭಾಚಂದ್ರನ 
ರಮಣೀಯವಾದ ವಾಕ್ಚಾಟು (ಜ್ಞಾನಚ. ೧-೩೬). [ಸಂ.] 

ವಾಕ್ಚಾತುರ್ಯ (ನಾ). ವಾಕ್ಚಮತ್ಯೃತಿ : ವಾಶ್ಚಾತುರ್ಯವಿದ್ದವನಾದರೆ 
ನಾಕ ಸೇರುವನೇ ? (ಗಾದೆ). (ಸಂ.] 

ವಾಶ್ಚಾಪಲ್ಯ (ನಾ). ಮಾತನಾಡುವ ಚಪಲತೆ. [ಸಂ.) 

ವಾಕ್ಟ್ರೀ (ನಾ). ಮಾತಿನ ಅಧಿದೇವತೆ ; ಸರಸ್ಪತಿ : ಶ್ರೀಗಂ ಧರಿತ್ರಿಗಂ ವಾಕ್ಫ್ರ್ರೀಗಂ 
ಸಲೆ ಸವತಿಯೆನಿಸಲಾ ಪುಣ್ಮಸುಧಾಭೋಗಿಗೆ ಮಾದೇವಿ ಮನೋವೇಗೆ ಮನೋನಯನೆ 
ತನ್ಮುದಾಸ್ಪದಮೆನಿಕುಂ(ಶಾಂತಿವು ೯-೮೫); ಶ್ರೀ ವಕ್ಚಸ್ಥಳದೊಳ್‌ ವಾಕ್ಫ್ರೀ ವಕ್ಚದೊಳತುಳ 
ಭುಜದೊಳೂರ್ಜಿತವಿಜಯಶ್ರೀ ವಿಸ್ತಾರಿಸೆ ನೆಗಟ್ಟಂ ಶ್ರೀವರ್ಮಂ (ಚಂದ್ರಪು. ೪-೧೦). 

(ಸ. 

ಜಾಕ್ಸಿೀಯುತ (ನಾ). ವಿದ್ವಾಂಸ : ಶ್ರೀಯುತನೊಳುದಾರತೆ ,ವಾಕ್ಟ್ರೀಯುತ 
ನೊಳಮತ್ಸರತ್ವಮಾಗದುದಾರಂ ಶ್ರೀಯುತನಮತ್ಸರಂ ವಾಕ್ಟ್ರೀಯುತನಾದೊಡೆ 
ಕೃತಾರ್ಥರಾಗರೆ ಕವಿಗಳ್‌ (ಗದಾಯು. ೧-೪೯). 1[ಸಂ.] 

ವಾಕ್ಟಟಲ (ನಾ). ಧ್ವನಿಯು ಹೊರಡುವ ಅಂಗ : ಆ ಕಾಲದ ಸುಮಾರಿಗೆ ಮಕ್ಕಳ 
ವಾಕ್ಪಟಲಗಳು ಸ್ಥುಟಿಗೊಂಡು ಧ್ವನಿ ಬದಲಾಯಿಸುವುದು (ಶಿಕ್ಷದ. ೧೫೫). (ಸಂ. 

ವಾಕ್ಟಟು (ನಾ). ವಾಕ್ಚಾತುರ್ಯವುಳ್ಳವನು ; ವಾಗ್ಮಿ : ಇದನ್ನು ಬಿಡಿಸುವುದರಲ್ಲಿ 
ಪ್ರತ್ಯಕ್ಷವಾಗುವ ನೈಪುಣ್ಕಾ ವಾಕ್ಟಟುವಿನ ವರ್ಗವನ್ನು ಸ್ಥಾಪಿಸಲು ಉತ್ಕೃಷ್ಟ ಸಲಕರಣೆ 

ವಾಕ್ಪಟುಗಳಾಗಿದ್ದ ಹಲವರ ನಾಲಗೆ 


(ಕಒಸಾ. ಹೀರಿಕೆ. 7೧/1); ಇದನ್ನು ನೋಡಿ . . . 
ಬಿಗಿಯಿತು (ನಂಟರು. ೨೯). 1೫೭. 

ವಾಕ್ಪತಿ (ನಾ). ೧. ನಿರರ್ಗಳವಾಗಿ ಮಾತನಾಡಬಲ್ಲವನು ; ವಾಕ್ಟಟು ; 

ವಾಗ್ಮಿ : ""ವಾಗೀಶಃ, ವಾಕ್ಚತಿಃ - ೨ ನಿರ್ದೋಷವಾಗಿ ಮಾತು ಕಲಿತವನ 

ಹೆಸರುಗಳು'' (ಸಿದ್ಧಾಂತಿ. ೩೩೨). ೨. ಮಾತಿನ ಒಡೆಯ ; ಬೃಹಸ್ಪತಿ: "“ಆಂಗಿರಸ 

. ವಾಕೃತಿ ಜೀವಂ ಗುರುವೆಂಬನಿತುಮಿವು ಬೃಹಸ್ಪತಿನಾಮಂ'' (ವಸ್ತುಕೋ ೧೩-೭೩); 


ವಾಕ್ಪರಿಣತ 


ಪಾಕ್ಟತಿಯೇ ಎದುರಿಗೆ ಬಂದಿರುವಾಗ ಆತನಪ್ಪಣೆಯಿಲ್ಲದೆ ವಾಕ್ಕು ಎಂತು ರೂಪಗೊಂಡು 
ಹೊರಬೀಳುವುದು? (ಮಹಾಣ. ೧೧೧). ೩. ಸರಸ್ವತಿಯ ಗಂಡ ; ಬ್ರಹ್ಮ : ನೆಚೆಯೆ 
ಪೊಗಲಲ್ಲೆ ವಾಕ್ಚತಿ ನೆಚೆಯಂ ಸುರಪತಿಯ ನೃತ್ಯಮಂ (ಅಜಿಪು. ೫-೫೧). 
೪. ಪರಮಾರವಂಶದ ಒಬ್ಬ ದೊರೆಯ ಹೆಸರು. ೫. [ಜ್ಯೋತಿ] 
ನವಗ್ರಹಗಳಲ್ಲಿ ಐದನೆಯದಾದ ಬೃಹಸ್ಪತಿ ಗ್ರಹ ; ಗುರು : ಆ 
ಧರ್ಮಮಂದಿರದೊಳ್‌ ವಾಕೃತಿಯಿರ್ದನೆಂದಟ್‌ಗೆ ತಜ್ಞಂ ಜನ್ಮತತ್ಮಾಲದೊಳ್‌ 
(ಜಾತತಿ. ೨೪-೨). ([ಸಂ.]' 

ವಾಕ್ಟರಿಣತ (ನಾ). ಮಾತಿನಲ್ಲಿ ಪರಿಣತಿ ಹೊಂದಿದವನು ; 
ವಾಕ್ಸಿದ್ದಿಯುಳ್ಳವನು : ಪಿರಿದೆಂಬೀ ರೇಫಕ್ಕಾಚರಿಪರ್‌ ಭಾವಾರ್ಥಮಪ್ಪುದೊಂದು 
ಪುಕಾರಂ ಪರಮಾಗೆ ಬಿಂದುವಂ ವಾಕ್ಟರಿಣತರಿಂ ಸಿದ್ಧಮಾಯ್ತು ಪೆಂಪೆಂಬ ಪದಂ 
(ಕಮದ. ೨೧೨). (|ಸಂ.1 

ವಾಕ್ಪಾಟವ (ನಾ). ಮಾತಿನ ಜಾಣತನ ; ನುಡಿಯ ಚತುರತೆ : 
ರಾಜಕೀಗಕವಾಕ್ಪಾಟವಮಲ್ಲದಿಲ್ಲ ಪೆಅತುಂ ವಾಕ್ಟಾಟವಂ ಸುತ್ತಲುಂ (ಶಾಂತಿಪು. ೬-೩). 

[ಸಂ.1 

ವಾಕ್ಟಾರುಪ್ಯ (ನಾ). ಕಠಿಣವಾದ ಮಾತು ; ಬಿರುಸುನುಡಿ : ಅನೂನಬಳರಪ್ಪ 
ದಾನವಮಾನವರೆನಿಬರಾನುಂ ವಾಕ್ಚಾರುಷ್ಕದಿಂ ಕೆಟ್ಟರೆಂದು 
ಮನೋದುಚುಂ ತ್ರಿದೋಷಸಮುದಿತರೋಗಂ ಸಮನಿಸುಗುಂ 

[ಸಂ.] 

ವಾಕ್ಪೌರುಷ (ನಾ). ೧. ಮಾತನ್ನಾಡುವ ಸಾಮರ್ಥ ,-ಶಕ್ತಿ. ೨. ಬಡಾಯಿ 
ಕೊಚ್ಚುವುದು : ನಿನ್ನದು ಬರೀ ವಾಕ್ಟೌರುಷವೇ ಹೊರತು ಕಣ್ಣಿಗೆ ಕಾಣುವಂಥ 
ಕೆಲಸವನ್ನು ಮಾಡಿದ್ದನ್ನು ನಾನು ನೋಡಿಯೇ ಇಲ್ಲ (ರೂಢಿ). - [ಸಂ.] 

ವಾಕೃಗುಂಭನ (ನಾ). ಶಬ್ದಗಳನ್ನು ವ್ಯವಸ್ಥಿತವಾಗಿ ಜೋಡಿಸುವಿಕೆ : 
ವಿಳಾಸವತೀನಯನತ್ರಿಭಾಗದೊಳ್‌ ಸಂಗಳಿಸಿತ್ತೊ ಮೋಹನಮನಗ್ಗಳ ನಿನ್ನಯ 
ವಾಕ್ತ್ರೈಗುಂಭನಂ (ಚಂದ್ರಪು ೧-೫೯). [ಸಂ.1 

ವಾಕ್ಟ್ರಣಿಧಿ (ನಾ). ಮಾತಿನಿಂದ ಮಾಡುವ ಪ್ರಚೋದನೆ ; ಮಾತಿನಿಂದ 
ಚೋದಿಸುವುದು : ವಿಸಟಂಬರ್ಪಾನೆಯಂ ವಾಕ್ಚಣಿಧಿಯೊಳೆ ಬೆಸಂಬೆತ್ತು ... 
ನೀರೂಡಿಸಿದೆಂ (ಚಂದ್ರಪು ೯-೯೫). [ಸಂ.1 

ವಾಕ್ಪ್ರೌಢ (ನಾ). ಎ ವಾಕ್ಕೋವಿದ : ವಾಕ್ಕೋವಿದರಿಂ ಎ ವಾಕ್ಟ್ರೌಢರಿಂದೆ 


ವಾಕ್ಟಾರುಷ್ಕ 


(ಜಾತತಿ. ೯-೨೪). 


(ಶಮಡ. ೧೪೩ ಟೀಕೆ). (೫೨.] 
ವಾಶ್ರೌಢಿ (ನಾ). ಮಾತಿನ ನೈಪುಣ್ಮ ,-ಪ್ರೌಢಿಮೆ : ಸುತತ್ತ್ವಾಭ್ಮುಪಯುಕ್ತಂ 
ಮಾಟ್ಕ್‌ ಜೈನಂ ವಚನಮಮಳವಾಕ್ಟಾಢಿಯಂ ನಮ್ಮೊಳೆಂದುಂ (ಚಂದ್ರಪು. ೧-೧). |ಸಂ.1 


ವಾಕ್ಕ (ನಾ). ೧. ಮಾತು ; ನುಡಿ ; ಸೊಲ್ಲು : ಪಾವನಮೆನಿಸಿದ 
ವಾಕ್ಕೋಪಹಾರಂಗಳಿಂದರ್ಚಿಸಿದಂ ಶ್ರೀಮಲ್ಲಿಭಟ್ಟಾರಕಪದಯುಗಮಂ ಭಾರತೀ 
ಕರ್ಣಪೂರಂ (ಮಲ್ಲಿಪು. ೧೪-೨೯೩); ಭಟರು ಕಟುವಚನವಿಕ್ಷೇಪ 


ರೋಷಸ್ಫುಟನವೇಲ್ಲಿತವಾಕ್ಕಭಂಗೀಘಟನವಿಘಟನದಿಂದ ಮೂದಲಿಸಿದರು ಮುಳಿಸಿನಲಿ 
(ಕುವ್ಮಾಗ. ೫-೫೫). ೨. ಆಜ್ಞೆ ; ಆಣತಿ. ೩. ಹೇಳಿಕೆ ; ದೃಢವಚನ. ೪. [ವ್ಕಾಕ| 
ಒಂದು ಪೂರ್ಣಾರ್ಥವನ್ನು ಕೊಡುವಂತೆ ಸಮಂಜಸವಾಗಿ ಬಳಕೆಯಾದ 
ಪದಗಳ ಸರಣಿ ; ಪೂರ್ಣಾರ್ಥಬೋಧಕ ಪದವ್ಮವಸ್ಥೆ : ವಿದಿತಾರ್ಥಂ 
ಕ್ನೋದಕ್ಷಮಮುದಾತ್ತಶಬ್ದಂ ಪರಸ್ಪರಂ ಸಾಪೇಕ್ಷಂ ಪದಸಮುದಾಯಂ ವಾಕ್ಕಂ 
(ಕಾವ್ಮಾವ. ೪೫೩); ವಾಕ್ಕ ಎಂದರೆ ಒಂದು ಅರ್ಥವನ್ನು ಪೂರ್ಣವಾಗಿ ಹೇಳುವ, ಪರಸ್ಪರ 
ಸಂಬಂಧವುಳ್ಳ ಶಬ್ದಗಳ ಸಮುದಾಯ (ಕೈಪಿಡಿ. ೩೩). [ಸಂ.) 

ವಾಕ್ಕದೀಪಕ (ನಾ). [ಕಾವ್ಮಮಾ] ವಾಕ್ಕದ ಒಂದು ಕ್ರಿಯೆಗೆ ಅನೇಕ 
ಕರ್ತಗಳ ಸಂಬಂಧವಿರುವುದು : ವಾಕ್ಕದೀಪಕಂ ಪ್ರತ್ಕೇಕಂ ಸಂಬಂಧಕಾರಣಂ : 
ಆತನುಮವನುಂ ಬಂದನೆಂಬಲ್ಲಿ ಬಂದನೆಂಬುದು ಪ್ರತ್ಮೇಕಂ ವರ್ತಿಸುವುದು, ಆತನುಂ 
ಬಂದಂ ಅವನುಂ ಬಂದಂ ಎಂದು (ಕಮದ. ನ. ೧೫೬ ಪ್ರಯೋ). "ದೀಪಕಾಲಂಕಾರ' 
ಪರಾ. ಸಂ. 


೭೮೨೫ 


45 


ವಾಕ್ಕೋಷಮೆ 


ವಾಕ್ಕದೋಷ (ನಾ).|ಕಾವ್ಯಮಾ] ವಾಕ್ಕದ ಅರ್ಥ, ರಸಗಳಿಗೆ ಕುಂದನ್ನುಂಟು 

ಮಾಡುವಂಥ ದೋಷ ; ಕಾವ್ಕರಮಣೀಯತೆಗೆ ಭಂಗ ತರುವ ವಾಕ್ಕದ 
ನೀಷ : ವ್ಯವಹಿತಮೇಕಾರ್ಥಂ ವೃ್ಮರ್ಥವಪಕ್ರಮಮಖಿಳಲೋಕಶಾಸ್ತ್ರವಿರುದ್ಧಂ 

ಸುವಿದಿತ ಯತಿಭಂಗಂ ಭಿನ್ನವೃತ್ತಮೆಂದಿಂತು ವಾಕ್ಕದೋಷಮಿವಕ್ಕುಂ (ಕಾವ್ಮಾಮ ೪೫). 
ಸಂ.) 

ವಾಕ್ಕನಿರ್ವಾಹ (ನಾ). ವಾಕ್ಕದ ಮುಗಿತಾಯ, - ಕೊನೆ : ಪ್ರಥಮೈಕವಚನಮಂ 
ಮೊದಲೊಳ್‌ ಪಲವಂ ಪೇಟಲ್ದು ವಾಕ್ಮನಿರ್ವಾಹದೊಳ್‌ ಕ್ರಿಯಾಬಹುವಚನಮಂ 
ಪುಗಿಸುವರ್‌ (ಶಮದ. ೧೪೨ ವೃತ್ತಿ). 1ಸ೦.| 

ವಾಕೃಪರಿವರ್ತನ (ನಾ). [ವ್ಕಾಕ| ""ಸಾಮಾನ್ಕ, ಸಂಯೋಜಿತ, ಮಿಶ್ರ ಎಂಬ 
ಮೂರು ಬಗೆಯ ವಾಕ್ಕಗಳಲ್ಲಿ ಒಂದನ್ನು ಕೊಟ್ಟರೆ, ಅದರಲ್ಲಿ ಕೆಲವು 
ವೃತ್ಕಾಸಗಳನ್ನು ಮಾಡಿ ಮತ್ತೊಂದು ಬಗೆಯ ವಾಕ್ಯವಾಗಿ ಅನೇಕ 
ಸಂದರ್ಭಗಳಲ್ಲಿ ಮಾರ್ಪಡಿಸಬಹುದು. ಹೀಗೆ ಮಾರ್ಪಡಿಸುವುದಕ್ಕೆ 
ವಾಕೃಪರಿವರ್ತನವೆಂದು ಹೆಸರು'' (ಮಧ್ಯಮ. ೧೯೮). |ಸಂ.) 

ವಾಕೃಮಾಲೆ (ನಾ). ಅನೇಕ ವಿಭಕ್ತ್ಯರ್ಥಪದಗಳು ಕೂಡಿ ಆದ ವಾಕ್ಕ 
ರೂಪದ ಒಂದು ನಾಮಪದ : ಸಮುವಾತ್ತಕ್ರಿಯೆಯುಂ ವಾಕ್ಕಮಾಲೆಯುಂ 
ಸುಕವಿರಚಿತನಾಮಮದಾದಂದಮರ್ಗುಂ ಲಿಂಗಂ (ಶಮದ. ೭೫). [ಸಂ. ವಾಕ್ಕಮಾಲಾ) 

ವಾಕೃವಿಚಿತ್ರ (ನಾ). ಮನೋಹರವಾಗಿ ಮಾತನ್ನಾಡುವವನು : ಫಲ್ಲುಣಮಿತ್ರ 
ವಾಕ್ಕವಿಚತ್ರ ರಕ್ಷಿಸು (ಹರಿಸಾ. ೯). [ಸಂ.] 

ವಾಕ್ಯವಿಭಜನೆ (ನಾ). [ವ್ಮಾಕ] ""ವಾಕ್ಕದಲ್ಲಿ ಚೋಡಣೆ ಹೊಂದಿರುವ 

೦ಗಗಳನ್ನೆಲ್ಲಾ ಬೇರ್ಪಡಿಸಿ ಅವುಗಳ ಸಂಬಂಧವನ್ನು ತೋರಿಸುವುದಕ್ಕೆ 

ವಾಕ್ಕವಿಭಜನೆ ಎಂದು ಹೆಸರು'' (ಮಧ್ಮವ. ೧೯೯). ಸಂ. ವಾಕ್ಕವಿಭಜನ] 

ವಾಕ್ಕವೃಂದ (ನಾ). ವಾಕೃಗಳ ಗುಂಪು: ಯಾವ ದೇಶದಲ್ಲಿ ಗ್ರಂಧಸಮಾಲೋಚ 
ನೆಯು ಸಾಧಾರಣವಾಗಿ ಮೂರು ವಾಕ್ಕವೃಂದ(ಪ್ಮಾರಾ)ಗಳಲ್ಲಿ ಮುಗಿದು 
ಹೋಗುವುದೋ ಆ ದೇಶದಲ್ಲಿ ಒಂದು ಪ್ರಾಚೀನಗ್ರಂಥದ ಸಮಾಲೋಚನೆಯು 
ಉದ್ದವಾದರೆ ಆ ದೋಷವು ಅಕ್ಷಮೃ್ಯವಲ್ಲ (ಬಂಕಿಮ. ೪೫೬). (ಸಂ.1 

ವಾಕೃವೇಪ್ಟನ (ನಾ). ಬೇರೆ ಕಡೆಗಳಿಂದ ವಾಕ್ಕಗಳನ್ನು ಪ್ರತ್ಮೇಕಿಸಿ 
ತೆಗೆದುಕೊಂಡು ಅವರಣದಲ್ಲಿಡುವುದು : ಕರೆಗತ್ವದಿರ್ಗಯಲ್ಲದೆ ಪರಮಿರೆ 
ಪದ್ಮಾರ್ಧವಾಕ್ಕವೇಷ್ಟನದೆಡೆಗಂ ಸ್ಫುರದನುಕೃತಿಗಂ ಸ್ಪರಮವು ಪರಮಿರೆ ಯತ್ವಕ್ಕಮಂತೆ 
ಸಂಧಿವಿಕಲ್ಪಂ (ಶಮದ. ೬೧); ಮಾಂಟೇನನ ಪ್ರಬಂಧ ಚಿಂತನೆಗಳ, ವಾಕ್ಕವೇಷ್ಟನಗಳ 
ಮತ್ತು ಉಪಕಥೆಗಳ ಒಂದು ಸಂಕೀರ್ಣರಚನೆಯಗಿರುತ್ತದೆ (ಸಾಹಿವ್ರ. ೩೬೪). [ಸಂ.1 

ವಾಕೃಶೇಷ (ನಾ). ಹೇಳಬೇಕಾದ ಮಾತಿನಲ್ಲಿ ಹೇಳದೆ ಬಿಟ್ಟ ಭಾಗ 


ಪದನಿರ್ಧಾರದಲ್ಲಿ ವಿಷರ್ಯಯ, ವಾಕ್ಕಶೇಷ, ಅನುಮತ . . . ಇವುಗಳ 
|ಸಂ.) 


ಅರ್ಥಪ್ರಯೋಗಗಳು ; ಶಾಸ್ತ್ರಗ್ರಂಥಗಳಲ್ಲಿ ವಿಧವಿಧವಾಗಿವೆ (ಭಾರದ. ೩೬೯). 

ವಾಕ್ಕಾನ್ವಯ (ನಾ). [ವ್ಕಾಕ] ವಾಕ್ಕವು ಕರ್ತ, ಕರ್ಮ ಮತ್ತು 
ಕ್ರಿಯಾನುಸಾರವಾಗಿ ಸಮಂಜಸವಾಗಿ ಹೊಂದಿಕೊಳ್ಳುವಿಕೆ : ಪರತಂತ್ರಕ್ಕೆ : 
ಅವನಧಿಕಪುಣ್ಮನವನೆ ಸೇವ್ಮಂ . . . ತಾನವಂ ಚದುರಂ, ತಾನವಳ್‌ ಚದುರೆ, ತಾನದು 
ಪಿರಿದು ; ಇದು ವಾಕ್ಕಾನ್ವಯಂ (ಶಮದ. ನ. ೧೫ ಪ್ರಯೋ). [ಸಂ.] 

ವಾಕ್ಕಾರ್ಥ (ನಾ). ಇಡಿಯಾದ ವಾಕ್ಕದ ಒಟ್ಟು ಅರ್ಥ ; ವಾಕೃದ 
ತಾತ್ರರ್ಯಾರ್ಥ ; ಯಥಾರ್ಥ : ಉಪೇಕ್ಷೆಗೆಯ್ಮದೆ ಸದಭಿಮತೋದಾತ್ತಕೀರ್ತಿಯಂ 
ಬಯಸುವವಂ ಪದವಾಕ್ಕಾರ್ಥಂಗಳೊಳೊಂದದಂತು ಪಿಂಗಿಸುಗೆ ದೋಷಮಂ 
ಕೃತಿಯಿಂದಂ (ಕಾವ್ಮಾವ. ೪೨೯); ವರ್ಣರಸಗಂಧಸ್ಪರ್ಶನಾಮಂಗಳೆಂಬಿನಮೆಪ್ಪತ್ತೆರಡೆಂಬ 
ತತ್ವಕೃತಿಯಿಂ ಬೇಖಿರ್ದು ವಾಕ್ಕಾರ್ಥದಿಂ ಧ್ವನಿ ಬೇಜ್‌ರ್ದೆಸೆವಂತದೇನೆಸೆದನೋ 
ಕಾಲಾಂತಕಾನಂತಕಂ (ಆನಂಪು ೧೪-೫೨). (೫೦. 

ವಾಕ್ಕೋಪಮೆ (ನಾ). [ಕಾವ್ಯಮಾ] ಉಪಮಾಲಂಕಾರದ ಒಂದು 

; ಒಂದು ವಾಕ್ಕಾರ್ಥವನ್ನು ಮತ್ತೊಂದು ವಾಕ್ಕಾರ್ಥದೊಂದಿಗೆ 

ಹೋಲಿಸುವುದು ; ಒಂದು ವಾಕ್ಕದಿಂದ ಬೇರೊಂದು ವಾಕ್ಕದ ವಸ್ತುಗಳ 


ವಾಕ್ಕಕ್ತಿ ೭೮೨೬ 


ಹೋಲಿಕೆಯನ್ನು ಹೇಳುವುದು : ಭವದೀಯ ವದನಮಾಲೋಲವಿಲೋಚನ 
ಮುದಿತರಾಗಮಣಿವಿಳಸಿತಮಂ ಪ್ರವಿಕಸಿತಾಂಬುಜವನಮಂ ಸವಿಶೇಷಂ ಪೋಲ್ಕುಮೆಂಗೆ 
ಖಾಕ್ಕೋಪಮೆಯಂ (ಕಎರಾ. ೩-೮೨). (ಸಂ. ವಾಕ್ಕೋಪಮಾ]। 

ವಾಕೃಕ್ತಿ (ನಾ). ೧. ಮಾತನ್ನಾಡುವ ಸಾಮರ್ಥ, ,-ಶಕ್ತಿ. ೨. ಮಾತಿನ 
ಚಾತುರ್ಯ ; ವಾಕ್ಚತುರತೆ : ಅವರ ಸಭೆ 
ಬೆರಗಾಯಿತು (ರೂಢಿ). (೫೦.] 

ವಾಕ್ಟೀ (ನಾ). ೧. ಮಾತಿನ ಬೆಡಗು ,-ಅಂದ. ೨. ಸರಸ್ವತಿ ; ವಾಣಿ ; 
ಶ್ರೀವಧುವಿಂಗಗಟೆಗೆ ವಾಕ್‌ಶ್ರೀವಧುವಿಂಗಜನನಜನಂ ಕುಸುಮಾಸ್ತಾವಳಿಯಿಂದೋಲೈೈಸಿದ 
'ಭಾವೋದ್ಭವನೀಗೆ ನಮಗೆ ಸುಖಸಂಪದಮಂ (ಮದಿ. ೧-೧); ಶ್ರೀರಾಮಾರಮಣಂ 
ವಾಕ್ಟೀರಾಮಾವಲ್ಲಭಂ ಯಶ:ಶ್ರೀಕಾಂತಂ ವೀರಶ್ರೀಪತಿ ಮುನಿವೃಂದಾರಕಪದ 
ವಿನತನಾದನಭಿನವಪಂಪಂ (ಪೂಠಾಮೂ ೧೫-೧). "ವಾಕ್ಸ್ರೀ' ಪರಾ. [ಸಂ.] 

ವಾಕ್ಸರಣಿ (ನಾ). ಮಾತಿನ ಓಘ ,- ನಿರಂತರತೆ : ಭಾಷೆಯೂ ನಿರ್ದಿಷ್ಟವಾದ 
ಶಬ್ದರೂಪದಿಂದ, ವಾಕ್ಚರಣಿಯಿಂದ ಉಚ್ಚಾರಣದಿಂದ ಮತ್ತು ಅರ್ಥವಾಹಕತೆಯಿಂದ 
ಒಪ್ಪುವುದು (ಸಂಶೋಧ. ೭೬). |ಸಂ.1 

ವಾಕ್ಸಾರ (ನಾ). ಮಾತೇ ಸತ್ತವಾಗುಳ್ಳವನು ; ಮಾತಿನ ಮಲ್ಲ : ಆರಯೆ 
ನೃಪರಾರುಂ ವಾಕ್ಸಾರರ್‌ ಕರ್ತವ್ಮಸಾರರಲ್ಲರದಂತಂತಾರುಮನಟ್‌ವೆಂ ಕೇಳ್‌ 
ಸ್ಥಿತಿಸಾರಂ ನಿನ್ನನ್ನನಾವನಿಜ್‌ವಬೆಡಂಗಾ (ಗದಾಯು. ೨-೭). [ಸಂ.] 

ವಾತ್ಸೌಂದರ್ಯ (ನಾ). ಮಾತಿನ ರಮಣೀಯತೆ ; ನುಡಿಯ ಸೊಗಸು : ದೆಸೆಗೆ 
ಪೊಣ್ಗುವ ನಿಜವಾಕ್ಸೌಂದರ್ಯದೆ ಪೋಲ್ತಂ ಪುರುನಂದನನಂ ಪೊಗಟ್ಟ ಮಾಗಧಂ 
ಮಾಗಧನಂ (ಅಪು ೧೨-೧೧೫). 1೫೨] 

ವಾಕ್ಸಾತಂತ್ಯ (ನಾ). ಮಾತನ್ನಾಡುವ ಹಕ್ಕು ,-ಸ್ಪತಂತ್ರತೆ ; ಸಮಸ್ತ 
ನಾಗರಿಕರಿಗೂ ವಾಕ್‌ಸ್ಟಾತಂತ್ರ್ಯಕ್ಕೆ ಮತ್ತು ಅಭಿವ್ಮಕ್ತಿಸ್ಟಾತಂತ್ರ್ಯಕ್ಕೆ . . . 
ಅಧಿಕಾರವಿರತಕ್ಕುದು (ಛಾಧಾನ ೧೦). (೫6.] 

ವಾಖಾಣಿಸು "ವಕ್ಸಾಣಿಸು' ನೋ. | 

ವಾಗಗೋಟರ (ನಾ). ಮಾತಿಗೆ ಸಿಲುಕದವನು ; ನುಡಿಗೆ ಅತೀತನಾದವನು ; 
ಪರಮಾತ್ಮ : ಶ್ರೀ ಗಜಾನನ . . . ಆಗಿಸ್ಕೆ ಬೇಗಿದನು ಭಕ್ತರ ವಾಗಗೋಚರ ದೇವಿ 
ರುಕ್ಮಿಣಿ ನಾಗವೇಣಿಯ ಫರಿಣಯದ ಶುಭಕಲಿತವಹ ಕೃತಿಯಾ (ಕರ್ನಾಕ. ೩೧೨). (ಸಂ. 

ವಾಗಡಿಸು 'ವಾಕರಿಸು' ನೋ. 

ವಾಗತ್ಯ, (ನಾ).೧. ಅಮಂಗಳಕರವಾದುದು ; ಅಶುಭವಾದುದು :ವಾಂಕಿಭೇದಿ 
ಎಂದು ಹೇಳುವುದಕ್ಕೇ ಜನಗಳಿಗೆ ವಾಗತ್ಮ, ಬಾಯಿ ಬರದು (ಕಲನೆ. ೨೬೯); 
ಏಕಾದಶಿಯ ದಿನ ಉಪವಾಸವನ್ನು ಬಿಟ್ಟಿದ್ದಳು. ಮುತ್ತಯ್ದೆಯರು 
ಉಪವಾಸಮಾಡುವುದು ವಾಗತ್ಕವೆಂದು (ಎರಸೆ. ೯6). ೨. ಆಡಬಾರದ ಮಾತು ; 
ಅವಾಚ್ಯ : ಗಂಗೆಗೆ ಈ ಮಾತು ವಾಗತ್ಕವೆನಿಸಿತು (ಐದುರೆ. ೪೧); ಒಬ್ಬಬ್ಬರಿಗೆ 
“ಹಮಾಲಿ ಬರುತ್ತೀಯೇನು?' ಅಂದು ಕೇಳಿದರೇನೇ ಅವರಿಗೆ ವಾಗತ್ಮವೆನಿಸಿತು 
(ಮುಂಗಾಪು. ೧೦೨). ೩. ಅಸಮಾಧಾನ ; ಆಸಹನೆ : "'ಮತ್ತೆ ಕನಸು ಅಂತೀಯಲ್ಲೆ 
ಆತ್ತಿಗಿ'' ಎಂದು ಅದೊಂದು ಬಗೆಯ ವಾಗತ್ಮದಿಂದ ಆಕ್ಷೇಪಿಸಿದಳು ನಾಗಮ್ಮ 
(ಚಾಕೂಟ ೧೧೯); ಅದಕ್ಕೇಕೆ ವಾಗತ್ಮ? ಪ್ರಸಂಗವೇ ಅಯಹದಿತ್ತು (ಸಿವಭಾ. ೯೧). 
“ವಾಗತ್ಮಪಡು' ಪರಾ. ೪. ಬೇಡವಾದುದು ; ಅನಗತ್ಯವಾದುದು 
ಶ್ರೀಕಾಂತನ ಮಡದಿ ಲಕ್ಷ್ಮಿಗೆ ಈ ಕುತೂಹಹಿವೇ "ವಾಗತ್ಮ'ವೆನಿಸಿತು 
(ನಡೆದಾ ॥. ೧೧೬೭). 'ಆಗಾತ್ಮ' ಪರಾ. (ಇ-- ತೆಲು. ಓಗಾತ್ಮಮು] 

ವಾಗತ್ಮೃ, ವಾಗಾತ್ಮ (ನಾ).೧. ರೀತಿ ; ಸಂಪ್ರದಾಯ : "ಕುಂಕುಮ ಹಚ್ಚಿಕೊಂಡು 
ಹೋಗರಿ'' ಎಂದು ಸೊಸೆ ಕೂಗಿದಳು, ವಾಗತ್ಮಕ್ಕಾಗಿ ಆಗ ತಿರುಗಿ ಬಂದು . . 
ಉಪದೇಶ ಮಾಡಿ ಹೊರಟುಹೋದಳು (ನಿರಾಭ. ೫೫); ಏನೇ ಆದ್ರೂ ಇದು ವಾಗತ್ಮವಾ, 
ಯಾಕ ತುಂಗವ್ವಾ? (ಐಳತೆ. ೨೪). ವಾಗಾತ್ಯ : ೨. ಒಪ್ಪ ; ಅಚ್ಚುಕಟ್ಟು : ಗೌಡರ 
ಹೊಲದ ಕಮತಾ ವಾಗಾತ್ಮದಿಂದ ಮಾಡಿಸಿಗೊಂಡ ಇದ್ದಬಿಡು (ಗ್ರಾಮಾಯ. ೪೫೪). 

[ಇ-- ತೆಲು, ಓಗಿತಮು। 


ವಾಕ್ಠಕ್ಷಿಯನ್ನು ಕಂಡು 


30 


40 


45 


ವಾಗುಜಿ 


ವಾಗತೃಪಡು ಕ್ರಿ). ಅಸಮಾಧಾನಗೊಳ್ಳು ; ಅಸಹನೆಯಿಂದ ಕೂಡಿರು : 
ವಾಗತ್ಮಪಡುವುದೆ ವಿಧಿನಿಷೇಧಾಚರಣೆ ರೋಗಾನುಭವವೆಲ್ಲ ಉಗ್ರತಪವು 
(ಎದಾಕ್ಯ ೫-೨). [ವಾಗತ್ಮ್ಯ 3” ಪಡು) 


ವಾಗದ್ರೈತ (ನಾ). ಮಾತಿನಲ್ಲಿ ಮಾತ್ರ ಇರುವ ಅದ್ವೈತತತ್ವ : ಗುರು 
ಹಿರಿಯರು ತೋಟೌದ ಉಪದೇಶದಿಂದ ವಾಗದ್ವೈತವ ಕಲಿತು ವಾದಿಪರಲ್ಲದೆ 


ಆಗುಹೋಗೆಂಬುದನಜ*ಿಯರು (ಅವಚಂ. ೧೬ ೬6); ಇಂತೀ ವಾಗದ್ವೈತದ ಮಾತಿನ 
ಮಾಲೆ ಸ್ವಯಂದೈ ಶವ ಮುಟ್ಟಬಲ್ಲುದೇ (ಮೋಳಿವೂ. ೯-೩೨). [ಸಂ.) 

ವಾಗದ್ರೈತಿ (ನಾ). ವಾಗದ್ದೈತವನ್ನು ಪ್ರತಿಪಾದಿಸುವವನು : ಇಂತಹ 
ವಾಗದ್ವೈತಿಗಳು ಜಿಹ್ವಾಲಂಪಟಕ್ಕಾಗಿ, ಜಿಹೈಯ ಕೊನೆಯಲ್ಲಿ ನುಡಿವರಲ್ಲದೆ 
ಇವರ ಜ್ಞಾನವೇ ಗಟ್ಟಿಕೊಂಡು ನುಡಿಯಾಗಿಲ್ಲ (ಮೋಳಿಮೂ. ೭ ಪ್ರಸ್ತಾವನೆ). 

[ಸಂ. ವಾಗದ್ದೈತಿನ್‌] 

ವಾಗಧಿಪ (ನಾ). ಮಾತಿನ ಮೇಲೆ ಪ್ರಭುತ್ವವುಳ್ಳವನು ; ವಿದ್ವಾಂಸ : ಶಬ್ದ 
ತತ್ತ್ವ್ವಾಂಬುಧಿ ವಿವಿಧವಿಧಾನಾಲಂಕ್ರಿಯಾವೀ(ಚಿಮಾಲಾ|ವಿಧುರಗತಿವಿಲೋಡ್ಕಂ ತಳ್ತು 
ನಿಲ್ದಪ್ಪುದಾ ವಾಗಧಿಪ ವಚನಮಾಲಾಪಾವನೀಯಗ!ಭೀರಂ) (ಕವಿರಾ. ೨-೧೫೪). [ಸಂ.1 

ವಾಗನೀಸ (ನಾ). ದೊಡ್ಡಿ ಮನೆತನಗಳಲ್ಲಿ ಖಾಸಗಿ ಲೆಕ್ಕ, ಕಾಗದಪತ್ರ, 

€ಜನ ಮೊದಲಾದುವುಗಳ ಮೇಲ್ವಿಚಾರಣೆಯನ್ನು ನೋಡಿ 

ಕೊಳ್ಳುವವನು : ತನ್ನ ಕಾರಭಾರಿಯನ್ನೂ ವಾಗನೀಸನನ್ನೂ ಕರೆಸಿ ಏನೇನು 
ಮಾಡಬೇಕೆಂಬುದನ್ನು ಅವರಿಗೆ ಹೇಳಿದನು (ಛತ್ರಪ. ೧೨೨). 
[ಇ ಹಾರ. ವಾಕ್‌ನವಿಲ್‌; ಮರಾ. ವಾಕ್‌ನವೀಸ್‌, ವಾಕನೀಸ್‌, ವಾಕೇನೀಸ್‌] 

ವಾಗಾಡಂಬರ (ನಾ). ಮಾಶಿನಲ್ಲಿಯ ಅಟ್ಟಹಾಸ ; ಬಡಾಯಿ: ಕದನಕರ್ಕಶ 
ಕ್ಷತ್ರಿಯಂಗೆ . . . ನಿಷ್ಕಾರಣಕಾಯಕಂಪನಮುಂ ನಿರಾಲಂಬನ ವಾಗಾಡಂಬರಮುಂ 
ತಕ್ಕುದಲ್ತು (ಅಬಪು, ೪-೮೧ವ); ಇಂಥ ವಾಗಾಡಂಬರದಿಂದ ಕಲಾಸಿದ್ಧಿಯಾಗುತ್ತದೆಯೆ? 
(ಒಂಟಿದ. ೧೨). [ಸಂ.1 

ವಾಗಾತ್ಯ "ವಾಗತ್ಮ್ಯ'ನೋ. 

ವಾಗಿಂದ್ರಿಯ (ನಾ). ಮಾತನಾಡಲು ಸಹಾಯಕವಾದ ಇಂದ್ರಿಯ ; 
ನಾಲಗೆ : ವರ್ಣೋಚ್ಚಾರಣೆಗೆ ಸಾಧನವಾಗಿಯೂ ಇಂದ್ರಿಯವಾಗಿಯೂ ಇರುವುದು 
ವಾಗಿಂದ್ರಿಯವೆನಿಸಿಕೊಳ್ಳುವುದು (ತತ್ತ್ವಶು. ೭). [ಸಂ.1 

ವಾಗೀನು "ವ್ಯಾಗನ್‌' ನೋ. 

ವಾಗೀಶ (ನಾ). ೧. ಮಾತಿನ ಮೇಲೆ ಪ್ರಭುತ್ವವುಳ್ಳವನು : "ಾಗೀಶಃ ವಾಕ್ಚತಿ: 
— ೨ ನಿರ್ದೋಷವಾಗಿ ಮಾತು ಕಲಿತವನ ಹೆಸರುಗಳು'' (ಸಿದ್ಧಾಂತಿ. ೩೩೨). 
೨. ದೇವತೆಗಳ ಗುರು ; ಬೃಹಸ್ಪತಿ : ವಾಗೀಶನ ಕಥೆಯಂ ಚಲ್ವಾಗೀಶನ 
ಭಕ್ತರೆಡೆಯೊಳೋದುವನವನಾ ವಾಗೀಶಮುಖ್ಯ ಸುರಗುರು ವಾಗೀಶಕೃಪಾವಿಶೇಷದಿಂ. 
ಸುಖಮಿರ್ಕುಂ (ವೃಜವ. ೩೪-೧೩೩). ೩. ವಾಣೀಪತಿ ; ಬ್ರಹ್ಮ : "ವಾಗೀಶಪಿತ' 
ಪರಾ. (ಸಂ.] 

ವಾಗೀಶಪಿತ (ನಾ). ಬ್ರಹ್ಮನ ತಂದೆ ; ವಿಷ್ಣು : ಸದ್ವಾಗೀಶಪಿತಪರಂಧಾಮ 

- ಪಾಲಿಸೊ ಪೂರ್ಣಕಾಮ (ಮೋಹತ. ೧-೧). [ಆ ಸಂ. ವಾಗೀಶಪಿತೃ] 

ವಾಗೀತ್ವರ (ನಾ). ೧. ಮಾತಿನ ಮೇಲೆ ಪ್ರಭುತ್ವವುಳ್ಳವನು. ೨. ವಾಣೀಪತಿ ; 
ಬ್ರಹ್ಮ. ೩. ಪರಮಾತ್ಮ : ಪರಮಗುಣ ಪರಶಕ್ತಿ ವಾಗೀಶ್ವರ . . . ಪರೋತ್ತಮ 
ಕರುಣಿಸುವುದೆಂದ (ಕುವ್ಮಾಅ. ೬-೪೭). [೫ಂ.) 

ವಾಗೀತ್ವರಿ (ನಾ). ನುಡಿಯ ಅಧಿದೇವತೆ ; ಸರಸ್ವತಿ. (ಸಂ. ವಾಗೀಶ್ವರೀ) 

ವಾಗು (ನಾ). ಒಂದು ಬಗೆಯ ದೊಡ್ಡ ಮಾನು : "“ವಾಗುಃ - ಮತ್ಸ್ಮಭೇದ'' 
(ಓಹಧಿ. ೧೪೯). |< ಸಂ. ವಾಗುಸ। 

ವಾಗುಂಜಿ "ಬಾಗುಜಿ' ನೋ. 

ವಾಗುಜಿ (ನಾ). ಒಂದು ಬಗೆಯ ಸಸ್ಕ ; ಕಾಡುಜೀರಿಗೆ : '"ಅವಲ್ಲುಜು. . 
ವಾಗುಜೀ , ಪೂತಿಫಲೀ -- ಆ ಬಾಹುಜಿಗೆಯ ಪೆಸರುಗಳು'' (ಸಿದ್ಧಾಂತಿ. ೧೬೩). 

(ಸಂ. ವಾಗುಜೀ) 


ವಾಗುರ 


ವಾಗುರ (ನಾ). (ಮೃಗಗಳು ಹಾಗೂ ಜಲಚರಗಳನ್ನು ಹಿಡಿಯಲು 
ಬಳಸುವ)» ಬಲೆ ; ಜಾಲ : "“ಮೃಗಜಾಲಿಕಂ ವಾಗುರಂ ಬೆಳ್ಳಾರವೆನಿಸಿಕ್ಕು'' 
(ಮಂಗರಾ. ೧೧೨-೫). (ಸಂ. ವಾಗುರಾ) 

ವಾಗುರಿ (ನಾ). ವಾಗುರ ಬೇಡರ ಕೋಲ್ಲೆ ವಾಗುರಿಗೆ ಶಸ್ತ್ರಕೆ 
ಕೂಳಿಗೆರಳ್ಹ ನಾಯ ಕೂರ್ದಾಡೆಗೆ ನೇಣ್ಣೆ ಚಮ್ಮಟಿಗೆಗಂಶುಕಕಿಟ್ಟೊಳಗಾಗಿ ಬೆಟ್ಟಿದರ್‌ 
(ಅನಂಪು. ೯-೪೩); ನಿನ್ನ ಭುಜಬಲ ವಾಗುರಿಯ ವೇಢೆಯಲಿ ಬೀಳದು 
ಕೃಷ್ಣಬುದ್ಧಿ ಮೃಗ (ಕುವ್ಮಾಗ. ೮-೬೨). 1? ಇದು "ವಾಗುರೆ'ಯೆಂದಿರಬಹುದೇ? 

[ಆ ಸಂ. ವಾಗುರಾ। 

ವಾಗುರಿಕ (ನಾ). ೧. ಬಲೆಯನ್ನು ಬೀಸಿ, ಜಿಂಕೆ ಮೊದಲಾದ 
ವನಚರಪ್ರಾಣಿಗಳನ್ನು ಹಿಡಿಯುವವನು ; ಬೇಟೆಗಾರ ; ವ್ಯಾಧ : ""ಮೃಗಯು, 
ಲುಬ್ಬಕಃ, ವ್ಯಾಧ: , ವಾಗುರಿಕ - ಈ ೪ ಮಾವುಲಿಗಂ'' (ಹಲಾಯು. ೯೮-೪೪೨). 
೨. ಗಾಳ ಅಥವಾ ಬಲೆಯನ್ನು ಬೀಸಿ ಮಾನು ಮೊದಲಾದ ಜಲಚರಗಳನ್ನು 
ಹಿಡಿಯುವವನು ; ಮಾನುಗಾರ ; ಬೆಸ್ತ : ಮರದೊಳ್‌ ಕೀಲಿಸಿ ನಿಲೆ ಭೀಕರ 
ಕಾಳಿಂದೀಪ್ರವಾಹದೊಳ್‌ ತಂದು ಬಿಡಲ್‌ ಬರೆ ಕೌಶಾಂಬಿಗದಂ ವಾಗುರಿಕಂ 
ಕಂಡೊರ್ವನೊಯ್ಲು ನಡಪಿದಂ (ನೇಮಿಪು. ೫-೧೧೦); ಸಮದ ಮತ್ನಕೂರ್ಮಂಗಳಂ 
೬೬.೬ ತ್ರಿವಿಕ್ರಮಕಂಕಾಳದಂಡಮೆಂಬ ಗಾಳಮನಿಟ್ಟು ಸೆಳೆವ ವಾಗುರಿಕನುಂ . . . 
ತಾನೆ ನಿಜಮೆನಿಸಿ ರಂಜಿಪನವ೦ (ವೃಷವಿ. ೧-೨೬ ವ). (ಸಂ.| 

ವಾಗುರಿಕೆ (ನಾ). ಬೇಡರ ಹೆಂಗಸು ; ಬೇಡಿತಿ : ವಾಗುರಿಕೆಯ ಮೊಲೆವೆಟ್ಟದ 
ಮೇಗಣ ಪರಿಪಕ್ಟಬಿಂಬಘಲರಸಮಂ ಪೀರ್ದಾಗಳುಮೆರ್ದೆ ತಣ್ಣನೆ ತಣಿದೋಗಡಿ 
ಸಿರಲುಟ್‌ದ ಪಣ್ಣನೊಲ್ಲಂ ಭಿಲ್ಲಂ (ಅರ್ಧನೇ ೩-೫೬). |ಸಂ. ವಾಗುರಿಕಾ] 

ವಾಗುರೆ (ನಾ). ಎ ವಾಗುರ : ಆ ವನಚರನ ಮನಃಪ್ರಿಯೆ . . . ದೃಕ್‌ಶಫರೀವಾಗುರೆ 
ಪೆಸರೊಳಾಕೆ ವಾಗುರೆಯೆಂಬಳ್‌ (ಅರ್ಧನೇ. ೩-೫೫); ಬಿಯದೊಳ್ವಲೆವೊಲೊಪ್ಪಿರೆ 
ಸಂಜೆಯ ಕೆಂಪುಸಿಲ್ಮಿ ತದ್ವಾಗುರೆಯಲ್ಲಿ ಕಾಲುಡುಗಿ ಪಶ್ಚಿಮವಾರ್ಧಿಗೆ ಬಿಳುದೆಂಬಿನಂ 
ಬೇಗದೊಳಲ್ಲಿ ತತ್ಪಗಮಡಂಗಿದುದಾಹೃತಲೋಹಿತಾಂಶುಕ೦ (ವೃಷವಿ. ೧೦-೬೭). 

[ಸಂ. ವಾಗುರಾ। 

ವಾಗುಷಿ "ಬಾಗುಜಿ' ನೋ. . 

ವಾಗುಸ (ನಾ). ಒಂದು ಬಗೆಯ ದೊಡ್ಡ ಮಾನು : “ಶೃಂಗಿ, ಮದ್ಗುರ, 
ವಾಗುಸ, ನಂದ್ಕಾವರ್ತ - ಈ ೪ ಮೊದಲಾಗುಳ್ಳುವು ಹೆಮ್ಮಿನು'' (ನಾಚಿರಾ ಕಿ). 


[ಸಂ.1 
ವಾಗುಳ (ನಾ). ಒಂದು ಬಗೆಯ ಸಸ : ""ದ್ರೋಣ : - ತುಂಬೆ, ದೊಡ್ಡಕಾಗೆ, 
ವಾಗುಳ'' (ಓಷಧಿ. ೮೦). [ಆ ಸಂ. ವಾಗುಣ। 


ವಾಗೆ (ನಾ). ಲಗಾಮು ; ಕಡಿವಾಣ : ವಾರುವ ಮುಗ್ಗಿದಡೆ ವಾಗೆಯಲಿ 


ಆದರಿಸಬೇಕಲ್ಲದೆ ಅದ ಗಾರುಮಾಡಿ ಹೊಯ್ಮುವರೇ ಮಿಡಿಯನು 
(ಮೋಳಿಮಾ. ೫೨-೨೧೪); ವಾಗೆಯ ಬಾಗುಂ ಗಾಢಮುಂ ನೂಂಕುವ ಬಿಡುವ 


ಪೊಡರ್ಪುಂ ಪೊದಟ್ಚೊಪ್ಪಿರಲ್‌ (ಕುಖಮೂ. ೭-೭೫). (ಸಂ. ವಾಗಾ। 

ವಾಗ್ಗುಂಫ (ನಾ). (ಕಾವ್ಮಲಕ್ಷಣಕ್ಕೆ ಅನುಗುಣವಾದ) ಮಾತಿನ ರಚನೆ ; 
ನುಡಿಯ ಜೋಡಣೆ : ಉಪನ್ಮಾಸದ ವಿನ್ಮಾಸಂ ಬಲಂಬೆತ್ತೆಸೆಯೆ ನೃಪಸಭಾಮಧ್ಮ 
ದೊಳ್‌ ಪೆರ್ಚಿ ವಾಗ್ಗುಂಘದೊಳಾಗಳ್‌ ಬೆಟ್ಟೆನಲ್ಬಿಟ್ಟೆನಲೆಡೆಗುಡದಾಶ್ಚರ್ಯಮಂ ತಾಳ್ವಿ 
ನಿಂದಂ 
ರಾತಿಯಂತೆ . . . ಭಾರತದಂತಾತ್ತಧನಂಜಯ್ಕೆ |ಕವಿಭವಂ। ವಾಗ್ಗುಂಘದೊಳ್‌ ನಾಕಿಗಂ 
(ವಸ್ತುಕೋ. ೧೪೧-೧೩೬). 10.1 

. ವಾಗ್ಗುಪ್ತಿ (ನಾ). [ಜೈನ] ಮೂರು ಬಗೆಯ ಗುಪ್ತಿಗಳಲ್ಲಿ ಒಂದು ; ಮಾತನ್ನು 

ಲೌಕಿಕವಿಷಯಗಳಲ್ಲಿ ಪ್ರವರ್ತಿಸದಂತೆ ನಿಗ್ರಹಿಸುವುದು ; ಮಾತಿನ ಮೇಲಿನ 

ನಿಗ್ರಹ : ವಾಗ್ಗುಪ್ತಿ-ವಚನದ ಅಡಕಮುಂ, ಮನೋಗುಪ್ತಿ - 

ಈರ್ಯಾಸಮತಿ. . . ನಡೆವಲ್ಲಿಯೊಳಪ್ಪ ಅಡಕಮುಂ(ತತ್ತ್ವಪ್ರ. ೨೬೯). "ಕಾಯಗುಪ್ತಿ', 

“ವಚನಗುಪ್ತಿ' ಪರಾ. (ಸಂ.] 


(ಸುಕುಮಾ. ೨-೧೫); ಅತಿ ಬಾಣಂ ಹರಿಯಂತಧಃಕೃತಮಯೂರಂ ತಾರಕಾ 


ಮನದ ಅಡಕಮುಂ 


೭೮ 


10 


15 


25 


35 


40 


45 


| 


೭ ವಾಗ್ಬಾಣ 


ವಾಗ್ಗೇಯಕಾರ (ನಾ). ಸಂಗೀತಲಕ್ಷಣಬದ್ಧ ವಾದ ಸಾಹಿತ್ಯವನ್ನು 
ರಚಿಸುವವನು ; ಸಂಗೀತಕೃತಿಗಳನ್ನು ರಚಿಸುವವನು : ಈ ಪಾರಿಭಾಷಿಕ 
ಶಬ್ದವನ್ನು ಹೊಸಸಾಹಿತ್ಮಕ್ಕೆ ವಾಗ್ಗೇಯಕಾರರು ಕೊಟ್ಟದ್ದು ಒಳ್ಳೆ ಮಾರ್ಮಿಕವಾದ 
ಶಾಸ್ತ್ರಜ್ಞಾನದ ನಿದರ್ಶನವಾಗಿದೆ. (ಜಗದಾ. ೬೫); ಪಲ್ಲವಿ ಶೇಷಯ್ಮರ್‌ . . . ಸ್ವತಃ 
ಒಳ್ಳೆಯ ಚತುರರಾದ ವಾಗ್ಗೇಯಕಾರರು (ಸಂಗೀತ. ೪೭). [ಸಂ.) 

ವಾಗ್ದಾಲ (ನಾ). ೧. ಮಾತಿನ ಸರಣಿ ; ಶಬ್ದಸಮೂಹ : ಶರಣರ ವಾಗ್ದಾಲವ 
ಕಲಿತುಕೊಂಡು ನುಡಿವ ಕಾಕುಮನುಜರೆತ್ತ ಬಲ್ಲರು ನಿಮ್ಮ ನೆಲೆಯ (ಲಿಂಗವ. ೭-೨೫); 
ಈ ವಿಚಿತ್ರ ವಾಗ್ದಾಲಕ್ಕೆ ಉದಾಹರಣೆಯನ್ನು ಬೇರೆಯಾಗಿ ಏಕೆ ಕೊಡಬೇಕು? 
(ನಂಟರು. ೨೧). ೨. ಆಡಂಬರದ ಮಾತು. (ಸಂ.] 

ವಾಗ್ದತ್ತ (ಗು). ಮಾತು ಕೊಟ್ಟ ; ವಚನ ನೀಡಿದ. ಸಂ.) 

ವಾಗ್ದರಿದ್ರ (ಗು). ೧. ಕಡಮೆ ಮಾತನಾಡುವ ; ಅಲ್ಪಭಾಷಿಯಾದ. 
೨. ಮಾತಾಡಲು ಶಕ್ತಿ ಸಾಲದ ; ವಾಗ್ಬ್ಪಲವಿಲ್ಲದ. [ಸಂ.] 

ವಾಗ್ದಾನ (ನಾ). ೧. ಮಾತು ; ಭಾಷೆ ; ವಚನ. ೨. ವಿವಾಹಸಂಬಂಧದಲ್ಲಿ 
ಪೂರ್ವಭಾವಿಯಾಗಿ ಮಾಡಿಕೊಳ್ಳುವ ಮಾತು ; ನಿಶ್ಚಯ. 

ವಾಗ್ದಾನ ಮಾಡು = ವಚನ ನೀಡು ; ಭಾಷೆಕೊಡು : ಮಾಸ್ಲೋವಳ ಬಗ್ಗೆ 

ವಿವೇಕ ಹೇಳುವುದಾಗಿ ವಾಗ್ದಾನ ಮಾಡಿದ್ದರಿಂದ ಅವನವಳನ್ನು ನೋಡಲೇಬೇಕಾಗಿತ್ತು 
(ಪುನರು. ೨೨೨). [೫೨.) 

ವಾಗ್ದೃಪ್ಟ (ನಾ). ಮಾತಿನ ಸಾಕ್ಷಿ,- ಪ್ರಮಾಣ : ನ್ಮಾಯ ವೈಶೇಷಿಕ 
ಮುಖಾನೇಕವಾದ ವಾಗ್‌ ದೃಷ್ಟಾದಿ ವಿಧಿಯುಕ್ತಾದಿಗಳಿನೊಡಬಡಿಸುತಂ 
(ಬಸಪು. ೫೧-೧೨). [ಸಂ.] 

ವಾಗ್ದೇವತೆ (ನಾ). ಮಾತಿನ ಅಧಿದೇವತೆ ; ಸರಸ್ವತಿ : ರಣಬ್ಕಾಪಾರದೊಳು 
ಖಳ್ಗದೇವತೆ . . . ವಾಗ್ದೇವತೆ ವಿದ್ದಿಯೊಳು (ಎಕ. ೪, ಹಾಸನ. ೧೧೬-೩೨ ; 1123); 
ಉದಾತ್ತವಾಗ್ನೇವತೆಗುದ್ದವಹೇತು ಕೋಶಗೃಹಮೆನೆ ಭುವನದೊಳಿದು ಪರೆದು 
ನಿಲ್ಬುದೊಂದಚ್ಚರಿಯೇ (ಕಾವ್ಮಾವ. ೪). (ಸಂ. ವಾಗ್ದೇವತಾ। 

ವಾಗ್ದೇವಿ (ನಾ). ಇ ವಾಗ್ದೇವತೆ : ಆರಾತೀಯಕವೀಶ್ವರರಾರುಂ ಮುನ್ನಾರ್ತರಿಲ್ಲ 
ವಾಗ್ದೇವಿಯ ಭಂಡಾರದ ಮುದ್ರೆಯನೊಡೆದಂ ಸಾರಸ್ವತಮೆನಿಪ ಕವಿತೆಯೊಳ್‌ 
ಕವಿರತ್ಸಂ (ಗದಾಯು. ೧-೩೮); ಶ್ರೀವಾಗ್ಡೇವಿಗೆ . . . ಇಳಾವಂದೈಗೆ ಶಾಸ್ತ್ರ 
ಮುಖದೊಳವನತನಪ್ಪೆಂ (ಶಮದ. ೧. ಪೀಕೆ). [ಸಂ. ವಾಗ್ದೇವೀ] 

ವಾಗ್ದೋಷಕ (ನಾ). ಬಯ್ಯುವವನು ; ನಿಂದಕ : ಮೊದಲಲಾ ಮಾಹಿಷಿಕನನು 
ಮಧ್ಯದಲಿ ವೃಷಲೀವಲ್ಲಭನನಂತ್ಮದಲಿ ವಾಗ್ದೋಷಕನ ಕಂಡವರುಗಳ ಭಾಗ್ಮನಿಧಿ 
ಕದಡಿ ಹರಿವುದು (ಕುವ್ಮಾಉ. ೪-೪೮). [ಸಂ.] 

ವಾಗ್ಪಂಧನ (ನಾ). (ಮಂತ್ರಾದಿ ಪ್ರಯೋಗಗಳಿಂದ) ಮಾತನ್ನು 
ತಡೆಹಿಡಿಯುವಿಕೆ ; ಮೌನಗೊಳಿಸುವುದು : "ವಾಗ್ಬ್ಪಂಧನಂಗೈ' ಪರಾ. [ಸಂ.] 

ವಾಗ್ಬ್ಪಂಧನಂಗೈ (ಕ್ರಿ). ಮಾತನ್ನು ತಡೆಹಿಡಿ ; ಮೌನಗೊಳಿಸು : ನುಡಿಯ 
ಸತ್ಮಂಗೆಯ್ಬುದನುಮಾನಮೆನಿಸಿದರೆ ಬಿಡುವೆನಸುಗಳ ತೃಣೋಪಮಮಾಗಿ ಭವದೀಯ 
ದಡಿಯೆಡೆಯಲೆಂದು ವಾಗೃಂಧನಂಗೈದು ಮತ್ತುಸುರ್ದಳಿಷ್ಟಾರ್ಥದಿರವ 
(ವೆಂಕಾರಾ. ೨-೬-೨೦). [ವಾಗ್ಪಂಧನ 1 ಗೈ(< ಕೆಯ್‌,)) 

ವಾಗ್ವಲ, ವಾಗ್ಬಳ (ನಾ). ನುಡಿಯ ಶಕ್ತಿ ; ಮಾತಿನ ಸಾಮರ್ಥ್ಯ : ತಲೆದೋಟದೆ 
ವೈಷ್ಣವಡಂಗಡಂಗು ವಾಗ್ಪಲದ ಪೊಡರ್ಪ್ಸವೇಡ ಗಡ (ಎಕ. ॥, ೬೯-೩೯; ಸು. 1100). 
ವಾಗ್ಪಳ : ದಿಟನುಡಿವನ್ಮವಾದಿಮುಖಮುದ್ರಿತನುದ್ದ(ತ]ವಾದಿ ವಾಗ್ಗಳೋದ್ಧಟ 
ಜಯಕಾಳದಣ್ಣಂ (ಎತ. 1. ೬೯-೪೮; ಸು. 1100). [ಸಂ.) 

ವಾಗ್ಪಳ "ವಾಗ್ದಲ' ನೋ. 

ವಾಗ್ವಾಣ (ನಾ). (ಆಲಂ) (ಬಾಣದಂತೆ ಮನಕ್ಕೆ ನಾಟುವ) ತೀಕ್ಷ್ಣವಾದ 
ಮಾತು ; ಚುಚ್ಚುನುಡಿ : ಮರ್ಮದೊಳೂರಿದ ಖಳರ ವಾಗ್ಬಾಣದೆ ಸಂತರು ಬಹು 
ನರಳುವರು (ಇಂಚಾವ. ೭೩-೫೫) ; ನಿನ್ನ ಮನಸ್ಸಿಗೆ ತೋರಿದ ಹಾಗೆಲ್ಲಾ ಮಾತನಾಡಿ 
ವಾಗ್ಬಾಣಗಳಿಂದ ನನ್ನನ್ನು ಖಂಡಿಸುತ್ತಿದ್ದಿ! ೀಯೆ (ವಚಭಾ. ೨೬೪). [೫೦.] 


ತಾತಾ 
bak ಹ್ಮ 


ವಾಗ್ತ್ರಹ್ಮ (ನಾ). ಬರಿಮಾತಿನ ಬ್ರಹ್ಮತತ್ವ : ವಾಗ್‌ಬ್ರಹ್ಮವ ನುಡಿವವರ ಕಂಡು 
ವಿಶೇಷವನ್ನು ಈಚೆಯಲ್ಲಿ ನುಡಿಯದೆ . . . ಹೊಣ್‌ ಇಲ್ಲದೆ .ವರ್ಣಭೇದವಿಲ್ಲದೆ 
ಕೂಡಬೇಕು (ಮದೇವ. ೨೮೦-೪೩). ಸಂ. ವಾಗ್ತ್ರೈಹ್ಮನ್‌] 

ವಾಗ್ಮಿ (ಗು).೧. ಬಹಳ ಮಾತನಾಡುವ ; ಹರಟೆ ಹೊಡೆಯುವ. ೨. ಚೆನ್ನಾಗಿ 
ಮಾತನಾಡುವ ; ವಾಕ್ಟಟುವಾದ. (ನಾ). ೩. ಚೆನ್ನಾಗಿ ಮಾತನಾಡುವವನು ; 
ವಾಕ್ಷಟು : ಕವಿ ಗಮಕಿ ವಾದಿ ವಾಗ್ಮಿಪ್ರವರರ ಪಂಡಿತರ ನೆಗಲ್ಹ ಮಾತಜ್‌ವರ 
ಸಬ್ಬವದವರೊಡನಂತೊಸೆದನ್ನವಾಸದೋಲಗದೊಳಿರ್ದನಾಗಳ್‌ ಹರಿಗಂ (ಪಂವಭಾ. 
೩-೮೦); ಕವಿ ಗಮಕಿ ವಾದಿ ವಾಗ್ಮಿಗಳವಂದಿರಂ ಗೆಲ್ಲು ಕನಕನನ್ನಿ ತ್ರೈವಿದ್ಮವಿಳಾಸಂ 

ತ್ರಿಭುವನಮಲ್ಲ ವಾದಿರಾಜಂ ದಲೆನಿಸಿದಂ 
೪. ವಿದ್ವಾಂಸ ; ಪಂಡಿತ : "ಸೂರಿ ಬುಧಂ ಕವಿ ವಾಗ್ಮಿ . . . ವಿದ್ವಾಂಸಂ'' 
(ಮ್ಹುಟೋ ೯೮-೪). ೫. ಅನೇಕರ ಪ್ರಶ್ನೆಗಳಿಗೆ ತಕ್ಷಣ ಏಕಕಾಲದಲ್ಲಿ ಉತ್ತರ 

€ಳಬಲ್ಲವನು ; ಅವಧಾನಿ : "“ಮೇಳ್ಳೆಸಿ ನಾನಾರವಕ್ಕೆ ಪ್ರತಿಗೈವವಂ ಚರ್ಮಣಂ 

ವಾಗ್ಮಿಯಕ್ಕುಂ'' (ಮಂಗಲಾ. ೧೦೬-೧೬). ೬. ಬೃಹಸ್ಪತಿಯ ಹೆಸರುಗಳಲ್ಲಿ ಒಂದು. 
೭. ಗಿಣಿ. "ಚರ್ಮಣ' ಪರಾ. ಸಂ. ವಾಗ್ಮಿನ್‌] 

ವಾಗ್ಮಿತೆ(ನಾ). ಉತ್ತಮವಾದ ಮಾತುಗಾರಿಕೆ ;ವಾಕ್ಟಾತುರ್ಯ :ವಾಗ್ಮಿತೆಯಲ್ಲಿ 
ಆವರ ಬಹಿಕಸಾಹಸಗಳ ಚರಿತ್ರೆ ಅಡಗಿತ್ತು (ಕಒಸಾ.2೪, ಪೀಠಿಕೆ); ತಾಳಮದ್ದಳೆ ಕೂಟಗಳಿಂದ 
ನಮ್ಮಲ್ಲಿ ವಾಗ್ಮಿತೆ ಬೆಳೆದಿದೆಯೆಂಬುದು ನಿಜ . . . ಆದರೆ ಬಾಯ್ತುಂಬ 
ಮಾತನಾಡುವುದೆಂಬುದೇ ವಾಗ್ಮಿತೆಯಲ್ಲ (ಯಕ್ನಒ. ೧೨೮). ಸಂ. ವಾಗ್ಮಿತಾ] 

ಬಾಗ್ಮಿತ್ರ (ನಾ). ಐ ವಾಗ್ಮಿತೆ : ಅವನೀತಳದೊಳ್‌ ಕವಿ ಗಮಕಿ ವಾದಿ ವಾಗ್ಮಿತ್ವ 
ತತ್ತ್ವಪಾರಗರೆಂದೇನವಯವದಿಂ ಬಣ್ಣಿಸುವುದೊಭುವನಂ ಶ್ರೀಪೂಜ್ಮಪಾದ ಭಟ್ಟಾರಕರಂ 
(ಸುಕುಮಾ. ೧-೧೬). [ಸಂ.) 

ವಾಗ 'ವಾಘೆ' ನೋ. 

ವಾಗೃತ (ನಾ). ಮಾತಿನಲ್ಲಿ ಸಂಯಮವುಳ್ಳವನು ; ಮಿತಭಾಷಿ. [ಸಂ] 

ವಾಗೃದಂಡೆ (ನಾ). ಕಡಿವಾಣದ ಹಗ್ಗ : ವಾಗ್ಮದಂಡೆಗೆ ವಾಮಕರವಿಕ್ಕಿ ಬಲಗೈಯ 
ಯೋಗ್ಮದ ಕುಂಚವ ನೆಗಹಿ ವಾಗ್ನೋಗ ಹುಮ್ಮನೆ ಪೋಪ ವಾಹನದೊಂದು ಭಾಗ್ಯ 
ಸಾಲದೆ ರಾಜಸಖನ (ಭರಟ ೪೯-೨೫), (ವಾಗ್ಯ (ಆ ವಾಘು) + ದಂಡೆ (ಆ ದಂಡ್ಮಿ) 

ವಾಗ್ಳುದ್ಧ (ನಾ). ಮಾತಿನ ಜಗಳ ; ವಾಕ್ಕಲಹ : ಇದುವರೆಗೂ ನಡೆದ 
ವಾಗ್ಮುದ್ದದಲ್ಲಿ ಇಬ್ಬರೂ ಸೋಲಲಿಲ್ಲ (ರೂಢ). (ಸಂ.] 

ವಾಗ್ಯೋಗ (ನಾ). ೧. ರೂಢಿಯಲ್ಲಿರುವ ಮಾತಿನ ಸರಿಯಾದೆ ಕ್ರಮ: 
ಅನೃತಭಾಷಣಂ ಪರುಷಾಸಭ್ಯವಚನಂ ಮೊದಲಾಗುಳ್ಳುದು ಅಶುಭವಾಗ್ಕೋಗಂ 
(ತತ್ತ್ವವು. ೨೫೫). ೨. ಭಾಷೆಯ ನಿಯಮಗಳನ್ನು ತಿಳಿಸುವ ಶಾಸ್ತ್ರ ; ವ್ಯಾಕರಣ: 
ಮಹಾಭಾಷ್ಯದಲ್ಲಿ ವ್ಯಾಕರಣವನ್ನು ""ವಾಗ್ಕೋಗ'' ಎಂತಲೂ ಕರೆದಿದೆ (ಸಂಶೋಧ. ೪೦). 

[ಸಂ.) 

ವಾಗ್ರಮಣ (ನಾ). ಸರಸ್ವತಿಯ ಗಂಡ ; ಬ್ರಹ್ಮ : ನಮದಮರಕನಕಮೌಳಿಗಳಮ 
ರ್ದೊರಸಿದೊಡುದಿರ್ದ ರೇಣು ಪುಗೆ ಬಾಯ್ಗಳೊಳಾಗಮಮಂ ಪದೆದೋದುವೆ 
ವಾಗ್ರಮಣಂ ತಳೆದಂ ಹಿರಣ್ಕಗರ್ಭಾಖ್ಕತೆಯ೦ (ರಾಜಶೇ ೧೪-೧೬೧). ([ಸಂ.] 

ವಾಗ್ರಮಣಿ(ನಾ). ಮಾತಿನ ಅಧಿದೇವತೆ ; ಸರಸ್ವತಿ : ಶ್ರೀರಮಣೀಮನೋರಮಣಂ 
ವಾಗ್ರಮಣೀರಮಣಾದ್ರಿರಾಜಪುತ್ರೀರಮಣೀಮನೋರಮಣಂ . . . ಈಗಭೀಷ್ಟಮಂ 
(ಕಣಆ. ೧-೨-೧; 10587 (ಸಂ. ವಾಗ್ರಮಣೀ। 

ವಾಗ್ರಮ್ಮ (ನಾ). ಮಾತಿನ ಮೋಹಕತೆ ; ಶಬ್ದದ ರಂಜಕತೆ : ದಿಗ್ರಮಣನುತ 
ಶಂಭು ಸಕಲ ಗಣತತಿವೆರಸಿ ವಾಗ್ರಮ್ಮದಿಂದ ಸತ್ಕರಿಸಿ (ಎಶೈವು ೩-೧೫-೪೨). (ಸಂ.] 


(ಎಕೆ. Vii, ಶಿವಮೊ. ೪-೬೧ ; 1122). 


ವಾಗ್ರಧು(ನಾ). ಮಾತಿನ ಆಧಿದೇವತೆ ;ಸರಸ್ವತಿ ; ವಾಣಿ : ಸಂಸಾರಸಾರೋದಯ ` 


ವಿರಚಿತದೊಳ್‌ ವಾಗ್ತಧೂಮುದ್ರೆಯೊಳ್‌ ಮುದ್ರಿಸಿ ನಿಂದತ್ತಾದಿತೀರ್ಥೇಶ್ವರನೆ 

ಚರಿತದೊಳ್‌ ವಾಕ್ಕಮಾಣಿಕ್ಕಕೋಶಂ (ಆದವು ೧೬-೭೯); ವಕ್ರಪಂಕಜವರರಾಜಹಂಸ 

ವಧು ವಾಗ್ವಧು ರಂಜಿಸೆ. . . ವಿರಾಜಿಸಿದಂ ಕವಿತಾಮನೋಹರಂ೦ (ಪಂರಾಮೂ. ೧-೧೪). 
1ಸಂ.ವಾಗೃಧೂ। 


೩೭೮೨೮ 


ಆ 


ವಾಗ್ಯೃತ್ತಿ 


ವಾಗ್ರಧೂಟಿ (ನಾ). ಇ ವಾಗ್ವಧು : ಮಾಘನಂದ್ಕಾಖ್ಕವಾಚಂ ಯಮಿರಾಜಂ 
ವಾಗ್ದಧೂಟೀನಿಟಿಳತಟಹಟನ್ನೂತ್ನಸದ್ರತ್ನಪ ೫೫% (ಎಕ. 1, ೬೪-೬೭; 1163). [ಸಂ.1 

ವಾಗ್ವನಿತೆ (ನಾ). ಇ ವಾಗ್ವಧು : ಜಿನವಚನವಿನಿರ್ಗತವಾಗ್ವನಿತೆಗೆ ಮಾಂಗಲ್ಮಕಾರಣಂ 
ಮಂಡನಮಾತನ ವಾಗ್ದಿಲಾಸಮಾದತ್ತೆನಿಸಿದನೀತನೆ ಸರಸ್ವತೀಮುಖಮುಕುರಂ 
(ಸುಕುಮಾ. ೧-೫೦). |ಸ೦. ವಾಗ್ವನಿತಾ| 

ವಾಗ್ರರ (ನಾ). ೧. ವಾಣೀಪತಿ ; ಬ್ರಹ್ಮ : ತಳೆದೀ ಲೋಕಸಂಸ್ತುತ್ಮ 
ವಾಣಿಶ್ರೀಯಂ ವಕ್ತಾಬ್ಲದೊಳ್‌ ವಾಗ್ದರನೆನೆ ಮೆಜ್‌ದಂ . . . ನಾರಸಿಂಹಕ್ಲಿತೀಶಂ 
(ಎಕೆ. ೫1 ತುಮಕೂ. ೩೮-೪; 1160); ಶ್ರೀವರ ವಾಗ್ವರಪ್ರಮುಖನಿರ್ಜರರಾದೊಡಮೊಮೆ” 
ತೀವ್ರಗರ್ವಾವಿಳರಾಗಿ ಮಾರ್ಮಲೆಯೆ (ವ್ಯಷಂ. ೧೨-೫೭). ೨. ದೇವತೆಗಳ ಗುರು ; 
ಬೃಹಸ್ಪತಿ : ದೇವದೇವ ಜಯ ವಾಗ್ವರ ವಾಗ್ವರವಂದ ಶಂಕರಾ (ಶಬಶಂ. ೫-೨೭). 

[0.1 

ವಾಗ್ವಾದ (ನಾ). ಚರ್ಚೆ ; ವಿವಾದ : ಕ್ರಮವಾಗಿ ಗುತ್ತಿಗೆ ಕೊಡಲಾರದ 
ದುರ್ಬಲರನ್ನು ಹೊರಚ್ಚುಮಾಡಬೇಕೆಂಬ ರೈತರಿಗೂ ಈ ಕಾರಣದಿಂದಲೆ ಹೊರಗಾಗುವ 
ರೈತರಿಗೂ ತೀವ್ರ ವಾಗ್ವಾದ ತಲೆದೋರಿತು (ಪುನರು. ೨೭೧). [ಸಂ.) 

ವಾಗ್ದಿದ (ನಾ). ಮಾತಿನ ಮೇಲೆ ಪ್ರಭುತ್ವವುಳ್ಳವನು ; ವಿದ್ವಾಂಸ ; ಪಂಡಿತ : 
ಕಲಾರ್ಥಂ ಪತ್ತುವುದಂದಿಂದುಂದೆಂದೆತ್ತಂ ನುಡಿವವ್ಮಯಂಗಳೊಳ್‌ ವಾಗ್ವೆದರಿಂ 
(ಶಮದ. ೩೧೯). [ಸಂ. ವಾಗ್ದಿದ್‌| | 

ವಾಗ್ತಿದಗ್ಗತೆ (ನಾ). ಮಾತಿನ ಕೌಶಲ ; ವಾಶ್ಚಾತುರ್ಯ 
ನಿಪುಣತೆಯೊಳ್‌ ಪಸರಿಸಿದಾ ಬಗೆ ಮನಮಂ ಪೊಸತಾಗೆ ನೆಗಟ್ಟಲಟ್‌ಯನಾ 
ರಚನೆಯೊಳೇಂ ಬಸನಂ ವ್ಯ್ನವಹಾರಚಾತುರ್ಯ, ವಾಗ್ದಿದಗ್ಗತೆ 
. . ೬. ಇವೂ ವಂಶಗತ (ಶಿಕ್ಷರ. ೯೦). (ಸಂ. ವಾಗ್ದಿದಗ್ನತ್‌। 

ವಾಗ್ದಿಭವ (ನಾ). ೧. ಮಾತಿನ ವೈಭವ ; ವಾಕ್ಸಂಪತ್ತು : ಸುಭಗಕವಿ ಪಂಪನಿಂ 
ವಾಗ್ರಭವೋನ್ನತಿ ನೆಗಟ್ದು (ಅಜಿವು ೧೨-೩೯); ವಾಗ್ವಿಭವಮದಪ್ರತರ್ಕ್ಕಮೆನೆ ಸಂದೆಸಕಂ 
ದೆಸೆಯಂತನೆಯ್ಲೆ (ಕಾವ್ಕಾಮ ೪೨೩). ೨. ವಾಕ್ಸಂಪತ್ತುಳ್ಳವನು ; ವಾಕ್ಟಟು : 
ಶೂರನಾಗಿಯುಂ ತನುರಕ್ಷೈಕವಿಶಾರದಂ ಪ್ರಶಾಸ್ತ್ರಪ್ರವೀಣವಾಗ್ವಿಭವನಾಗಿಯುಂ 
ಕೃತಮಂತ್ರಂ (ಶಾಂತಿಪು. ೨-೪೩). |ಸಂ.] 

ವಾಗ್ವಿಲಾಸ, ವಾಗ್ವಿಳಾಸ (ನಾ). ಮಾತಿನ ಬೆಡಗು, - ಲಾಲಿತ್ಯ : ಜಿನವಚನ 
ವನಿರ್ಗತವಾಗ್ವನಿತೆಗೆ ಮಾಂಗಲ್ಕಕಾರಣಂ ಮಂಡನಮಾತನ ವಾಗ್ವಿಲಾಸಮಾದತ್ತೆನಿಸಿದ 
ನೀತನೆ ಸರಸ್ವತೀಮುಖಿಮುಕುರಂ (ಸುಮ. ೧-೫೦). ವಾಗ್ರಿಳಾಸೆ : ದೇವ 
ಬಿಜಯಂಗೆಯ್ದ ಕರುಣಮಂ ಕರುಣಿಪುದು . . . ಎಂದು ಪರವೆಯರ ತಾಯ್‌ ಬಿನ್ನಪು 
ಗೆಯ್ದುತಿರೆ ಎಂದನಭವಂ ವಾಗ್ದಿಳಾಸಮಂ ಚೆಲ್ಲುತಿರೆ (ನಂಬರ. ೧೫-೧೮೪). [೫c 

ವಾಗ್ತಿವಾದ (ನಾ). ಚರ್ಚೆ ; ವಾದ : ಸಭಾಮಂಡಲಿಯ ಸೌಹೃದ ವಾಗ್ವಿವಾಜದ 
ಕಳಕಳಿಕೆ ದಿಗುತಟವ ಗಬ್ಬರಿಸಿದುದು ಗಾಢದಲಿ (ಕುವ್ಮಾಭೀ ೧-೪೨). (ಸ೨.] 

ವಾಗ್ದಿಸ್ತರ (ನಾ). ಮಾತಿನ ಹರಹು ,- ವ್ಯಾಪ್ತಿ : ಪಾರ್ಥನ 
ರಸದಾಳಾಪ ವಾಗ್ವಿಸ್ತರಕೆ ಮನದಲಿ ಮಜುಗಿದನು ಮುರವೈರಿ ನಸುನಗುತ 
(ಕುವ್ಮಾಕ. ೨೬-೩೦). |ಸಂ.1 

ವಾಗ್ವಿಳಾಸ "ವಾಗ್ಠಿಲಾಸ' ನೋ. 

ವಾಗ್ವೀರ (ನಾ). ೧. ಮಾತಿನ ಮೇಲೆ ಪ್ರಭುತ್ವವುಳ್ಳವನು ; ಪಂಡಿತ. 
೨. (ಆಲಂ) ಮಾತಿನಲ್ಲಿ ಮಾತ್ರ ಶೂರನಾಗಿರುವವನು ; ಒಡಾಯಿಗಾರ : 
ವಾಗ್ವೀರನಾದ ಉತ್ತರಕುಮಾರನು ನಾಯಕತ್ವವನ್ನು ವಥಿಶಿಕೊಂಡು ವಿಜಯವನ್ನು 
ಸಂಪಾದಿಸಿಕೊಂಡು ಬರಬೇಕು (ಪ್ರಬಂಧ. ೨೭). 1ಸಂ.] 


: ವಾಗ್ದಿದಗ್ಭತಾ 


£ಕವಿಲಾ. ೧-೧೧); 


ಕರುಣ 


ವಾಗ್ರೃತ್ತಿ (ನಾ). ೧. ಮಾತಿನ ಚರ್ಯೆ ; ನುಡಿಯ ರೀತಿ : ಪದೆಪಂ 
ಕೆಯ್ತದೊಳುಂಟುಮಾಡಿ ನಯಮಂ ವಾಗ್ಚ್ರೃತ್ತಿಯೊಳ್‌ ತೋಳಿ . . . ಕಾಮಿನಿ 


ಇನಸುಂ ಮನಂಗೊಳಿಸಿದಳ್‌ ನಾನಾಪ್ರಕಾರಂಗಳಿಂ (ಸುಮಾ ೭-೧೧), ೨. ಮಾತಿನ 
ಆಶಯ , - ಬಯಕೆ ; ಇನ್ನಾಸೆಗೆಯ್ದೊಡೆ ನಿಮ್ಮಾಜ್ಞೆಗೆ ತಪ್ಪಿದೆಂ ಸಲಿಸಿಮೊರ್ಮಿಂಗೆನ್ನ 
ವಾಗ್ಟೃತ್ತಿಯಂ೦ (ಪಂರಾಮಾ. ೬-೧೨೩). (೫ಂ.] 


ವಾಗ್ಯೈಖರಿ 


ವಾಗ್ವೈಖರಿ (ನಾ). ಮಾತಿನ ರೀತಿ, - ಶೈಲಿ : ಸುಧೆ ಸುರಿವ ವಾಗ್ವೈಖರಿಯ 
ಭಸ್ಮೋದ್ಧೂಳಧಾರಣೆಯ (ಗಗತಾ. ೨-೩); ನಿನ್ನ ವಾಗ್ಕೈೆವರಿಗೆ ನಾನೇನು ತಾನೇ 
ಪ್ರತಿಯಾಗಿ ಬಹುಮತಿಯನ್ನು ಕೊಟ್ಟೇನು (ಕಎಕ. ೩೧). [ಸಂ. ವಾಗ್ವೈಖರೀ] 

ವಾಗ್ವೈೈಭವ (ನಾ). ಐವಾಗ್ವಿಭವ೧ :ನೀನೆಮ್ಮಾ ರಾಭಸಿಕವೃತ್ತಿಯಂವಾಗ್ವೈಭವದಿಂ 
ಕಳೆದು ಪೊಲೆದೆಯೆಮ್ಮನನಿಂದ್ಮಾ (ಶಾಂತಿಪು ೬-೯೦); “'ಶ್ರೀ'' ಯವರು . . . 
ವಾಗ್ವೈಭವಶಾಲಿಗಳು (ಕಒಸಾ. ೫x1೪, ಪೀಠಿಕೆ. [ಸಂ.] 

ವಾಗ್ಬ್ಯಾಪಾರ (ನಾ). ವಾಗಿಂದ್ರಿಯದ ಮೂಲಕ ನಡೆಯುವ ವ್ಯವಹಾರ ; 
ಮಾತಿನ ಬಳಕೆ : ಅವರು ತಮ್ಮ ಮನೋವ್ಮಾಪಾರವನ್ನು ಪರಮಶಿವನ 
ಪದಂಗಳಲ್ಲಿಯು , ವಾಗ್ಗುಪಾರವನ್ನು ಶಿವಭಕ್ತರಲ್ಲಿಯು . . . ಇರಿಸಿದವರಾಗಿ 
(ಪುರಾವಿ. ೨೩೬೨). [ಸಂ.1 

ವಾಘೌ , ವಾಗ (ನಾ). ಕಡಿವಾಣ ; ಲಗಾಮು : "“ಕುಶೆ ರಶ್ಮಿಯೆನೆ ವಾಘೆಯಕ್ಕು'' 
(ಮಂಗರಾ. ೮೧-೧೨); ಸುಕಳಾಶ್ಚಮಂ ಬೇಗದಿಂ ಬೆಂಗೆವಾಯ್ಡು ರಾಘೆಯೊಳಾಂಕಿ 
ವಾಘೆಯೊಳ್‌ ನಿಲಿಸಿ ಕೆಲಬಲಕ್ಕಿಕ್ಕಿ (ಗುಕ. ೨-೧೦೫ ವ); ತೆಗೆ ತೆಗೆ ಸಾಕು ವಾಘೆಯ 
ಮರಳಿ ಹಿಡಿ ತೇಜಿಗಳ ತಿರುಹು (ಐವ್ಮಾವ. ೬-೧೦). ವಾಗ್ಯ : ವಾರುವವನೇರುವೆಡೆ 
ವಾಗ್ಮದ ದಾರವನು ಹಿಡಿದಲ್ಲದಾಗದು (ಆಚಷ. ೧-೨೫). 

[೬ ಸಂ. ವಾಗಾ. / ಮರಾ. ವಾಘಾ, ವಾಗಾ। 

ವಾಜ್ಮಯ (ಗು). ೧. ಮಾತುಗಳಿಂದ ಕೂಡಿದ , - ತುಂಬಿದ. ೨. ಮಾತಿನ 
ಚಾತುರ್ಯದಿಂದ ಕೂಡಿದ ; ವಾಗ್ದೆೆೈಖರಿಯಿಂದ ಕೂಡಿದ. (ನಾ). 
೩. ಶಬ್ದದಿಂದ ಕೂಡಿದುದು. ೪. ಭಾಷೆ ; ಮಾತು ; ನುಡಿ. ೫. ಮಾತಿನ 
ಚಾತುರ್ಯ ; ವಾಗ್ರೈಖರಿ ೬. ಕಾವ್ಯ, ನಾಟಕ ಮುಂತಾದ ಸಾಹಿತ್ಯ 
ರಚನೆ : ವಾಜ್ಮಯಮನಿತರ್ಕಮಂಬಿ!ಕೆ|ಸರಸ್ವತಿ ಮನ್ಮುಖಪದ್ಮರಂಗದೇಟ್ನೆಯನೆಡೆ 
ಗೊಂಡು ಕೊಂಡುಕೊನೆದೀಗರಿಗಂಗೆ ವಿಶುದ್ಧಬುದ್ಧಿಯಂ (ಪಂಪಭಾ. ೧-೫). ೭. ಒಂದು 
ಭಾಷೆಯಲ್ಲಿರುವ ಗ್ರಂಥಸಂಪತ್ತಿ : ಶಾಸ್ತ್ರಗ್ರಂಥಗಳು ವಾಜ್ಮಯ ; ಕವಿತೆ, 
ಕಾದಂಬರಿಗಳು ಸಾಹಿತ್ಮ (ಸಾಹಿವಿ. ೯೧); ಪ್ರಚಾರವಾದಗಳೇ ತುಂಬಿದ ಬರವಣಿಗೆಯನ್ನು 
ವಾಜ್ಮಯವೆಂದು ಹೇಳಬಹುದಾದರೂ ಅದನ್ನು ಸಾಹಿತ್ಯವೆಂದು ಕರೆಯುವುದು 
ಸರಿಯಾಗಲಿಕ್ಕಿಲ್ಲ (ಸಾಸಮಾ. ೧೯). [ಸಂ.) 

ವಾಜ್ಮಲ (ನಾ). ಮಾತಿನಲ್ಲಿರುವ ದೋಷ ; ವಾಕ್ಕಿನಲ್ಲಿರುವ ಕಳಂಕ : 
ಪೂಜ್ಮಪಾದಯತಿಪತಿಯ ಗುಣಸ್ತವನಂಗಳೊಮ್ಮೆ ನಾಲಗೆಗೆ ವಂದ ಮಾನವನ ವಾಜ್ಮಲ 
ನಿಂದಪುದೇ ( ಮಲ್ಲಿಫು. ೧-೧೪). (ಸಂ.] 

ವಾಜ್ಮಹಿಮೆ (ನಾ). ಮಾತಿನ ಪ್ರಭಾವ ; ನುಡಿಯ ಮಹತ್ವ : ಗೌತಮನ 
ವಾಜ್ಮಹಿಮೆಯೋ ಮೇಣಹಲ್ಮೆಯ ತಪೋಬಲಮೋ ಕಾಣೆನ್‌ (ಶ್ರೀರಾಮಾ. ೨೫-೨೦೬). 

(ಸಂ. ವಾಜ್ಮುಹಿಮನ್‌] 
ವಾಜ್ಮಾಧುರ್ಯ (ನಾ). ಮಾತಿನಸವಿ, - ಇಂಪು; ನುಡಿಯ ಮಾಧುರ್ಯ. 
`[ಸೂಂ.) 

ವಾಜ್ಮುಖ (ನಾ). ಮಾತು, ಪ್ರಬಂಧ, ಭಾಷಣ ಮುಂತಾದುವುಗಳ ಆರಂಭ ; 
ಠಿಕೆ : ""ಉಪನ್ಮಾಸ್ತ ವಾಜ್ಮುಖಂ - ೨ ವಾಕ್ಕಾರಂಭದ ಹೆಸರುಗಳು'' 
(ಸಿದ್ಧಾಂತಿ. ೫೨). |ಓಸಂ.] 

ವಾಚ (ನಾ). ೧. ಮಾತು ;ನುಡಿ : ಯೋಚಿಸಿ ನೋಡಲು ಸೋಜಿಗವಾಗಿದೆ ವಾಚಕ್ಕೆ 
ನಿಲುಕದ ಹರಿಯೆ (ವಿದಾಕ್ಮ. ೯-೪2. ೨. (7) : ಆಚಿಗೌಂಡನ ಮನೆಗೆ ತೆರಳುತ 
ವಾಚದಲಿ ಕುಳ್ಳಿರುವ ದೊರೆಗಳ ಕಾಚ ಕಟ್ಟಲಿಕ್ಕಿಲ್ಲದಜುವೆಯ ಹಾಗೆ ಮಾಡುವೆನು 
(ರೇವಕಾ. ೧-೧೪). ಸಂ. ವಾಚ್‌] 

ವಾಚಂಯಮ (ನಾ). ೧. ಮೌನವ್ರತವನ್ನು ಪಾಲಿಸುವವನು. ೨. ಮುನಿ ; 
ಖಷಿ : “ಖುಷಿ, ತ್ರಿಕಾಲದರ್ಶಿೀ , ಮುನಿಃ, ವಾಚಂಯಮಃ - ಈ ೪ ಬುಷಿಗಳ್‌'' 
(ಹಲಾಯು. ೬೮-೨೫ರ). |ಸಂ.] 

ವಾಚಂಯಮವಿಧಿ (ನಾ). ಮೌನವನ್ನು ಪಾಲಿಸುವಿಕೆ ; ಮೌನವ್ರತ 
“ವಾಚಂಯಮವಿಧಿ (ಮೌನಂ)'' (ವಸ್ತುಕೋ ೫೭೬-೩೫). [ಸ೦.] 


೭೮೨೯ 


15 


25 


40 


: (46 


ವಾಚಕಗುರು (ನಾ). ಎಂಟುಬಗೆಯ ಗುರುಗಳಲ್ಲಿ ಒಬ್ಬ 


ವಾಚನ 


ವಾಚಂಯಮಿ (ನಾ). ಇ ವಾಚಂಯಮ ೨: ಪಂಡಿತತತಿವಿನತಂ ಮಾಘನಂದಾಖ್ಮ 
ವಾಚಂಯಮಿರಾಜಂ (ಎಕ. ॥ಓ ೬೪-೬೭; 1103); ಬೀಳ್ಕೊಂಡರನಿಬರಂ ವಾಚಂಯಮಿಗಳಲ 
(ಶ್ರೀರಾಮಾ. ೧೭೬-೯೦). (ಸಂ. ವಾಚಂಯಮಿನ್‌] 

ವಾಚಕ (ಗು). ೧. ಮಾತನಾಡುವ ; ಹೇಳುವ : ವಾಚಕಚಪಳತ್ವದಿಂದ 
ಮಾತನಾಡಿದಡೇನು ತ್ರಿವಿಧದ ಆಸೆ ಬಿಡದನ್ನಕ್ಕ (ಸಕವ. 5. ಓ ೩೬೮-೧೩೬೯). ೨. ಓದುವ ; 
ವಾಚಿಸುವ. ೩. ಸೂಚಿಸುವ ; ತಿಳಿಸುವ : "ಪರಿಮಾಣವಾಚಕ' ಪರಾ. 
(ನಾ). ೪. ಮಾತಿಗೆ ಸಂಬಂಧಿಸಿದುದು : ಮಾನಸ ವಾಚಕ ಕಾಯಕಾಧೀನ 
ದಿನಿರ್ದಪುದಂತದಂ ನೀನತಿಭಕ್ತಿಯಿನಾಲಿಸೌ (ಹಾಲಾಸ್ಮ. ೧-೧೦-೨೧); ಸತ್ಯಮಿತಹಿತ 
ಭಾಷಣಾದಿಗಳು ವಾಚಕವು (ಹಿಂದಸಾ. ೮೯). ೫. ಮಾತು ; ನುಡಿ : ವಾಚ್ಮ ವಾಚಕ 
ವಿಶೇಷ ವಿಶೇಷಣ ಲಕ್ಷ್ಮ ಲಕ್ಷಣಪ್ರಚುರತೆ ಕಾಳಿದಾಸನುಮುನೇಳಿಸಿಶೀ ಕೃತಿ 
ನಾಗವರ್ಮನಾ(ಛಂದೋಂಬ. ೧-೬). ೬. ಸಂದೇಶ ;ನಿರೂಪ : ಸನ್ನಿಧಾನದಲ್ಲಿ ಹೇಳಲು 
ಭಯವಾಗುತ್ತದೆ. ಆದರೂ ಮಂಡಲೇಶ್ವರರ ವಾಚಕವನ್ನು ಹೇಳುವವನು ನಾನು 
(ಶ್ರೀರಾಯ. ೨೪೪). ೭. ಓದುವವನು ; ಓದುಗ : ಆಳಿಕೆಯ ಕಾಲಗಳನ್ನು ತೋರಿಸುವ 
ವಂಶವೃಕ್ಷವನ್ನು ವಾಚಕರ ಸೌಕರ್ಯಕ್ಕಾಗಿ ಕೊಟ್ಟಿದೆ (ಕರ್ಣಾಅ. ೧೫). ಆ. ಕಾವ್ಯವನ್ನು 
ಸಹೃದಯರ ಮನಮುಟ್ಟುವಂತೆ ರಾಗವಾಗಿ ಓದುವವನು ; ಗಮಕಿ : 
ಮಾನಿತಪದಮಂ ಪದಸಂಧಾನಮನರ್ಥಪ್ರತೀತಿಯಂ ಕವಿಹೃದಯಸ್ಥಾನಮನಟ್‌ 
ದೋದದೆ ಕಣ್ಬೇನೆಯ ಕರಡಿಯವೊಲೂಳ್ಡಪಂ ವಾಚಕನೇ (ಛಂದೊಂಬು. ೧-೩೦ ಅಡಿಪದ್ಮ); 
ಪ್ರಕಟಿಸಿದತ್ತು ಪದ್ಮಜನ ಪಕ್ಕದೊಳ್‌ . .. ವಾಚಕಕೋಟಿಪುಣ್ಮಪಾಠಕತತಿ ಗಾಯಕಪ್ರತತಿ 
(ಪುಷ್ಪಪು. ೫-೨೧). ೯. ಮಾತನಾಡುವವನು : ವೇಷಗಳ್ಳರ ನಿಹಿತವ ನೋಡಿ ವಾಚಕರ 
ಪರಿಹಾಸಕನೀತಿಯ ತಿಳಿದು ಮತ್ತಾವ ರೀತಿನೀತಿಗಳಲ್ಲಿಯೂ ಮಾತ ತಾರದೆ 

. « ಇಪ್ಪಾತ ತ್ರಿವಿಧದವನಲ್ಲ (ಸರ್ವವ. ೧೨೨-೬೨೪). ೧೦. [ಕಾವ್ಯಮಾ] 

ಪದಗಳಿಗೆ ಮುಖ್ಯವಾದ ಸಾಂಕೇತಿಕಾರ್ಥವನ್ನು ಬೋಧಿಸುವ ಶಬ್ದ : 
ರಾಷ್ಟ್ರಕ್ಕಂ ಗೋಚರದೆಡೆಗಂ ವಿಷಯಂ ವಾಚಕವೆಂದಲಟ್‌ಗೆ ವಸ್ತುತತ್ವಸ್ಥಿತಿಯಿಂ 
(ಮಸ್ತುಕೋ, ೧೭-೫೯); ಆ ವೈಬರೀರೂಪ ಶಬ್ದಸಮೂಹವೇ ವಾಚಕವೆಂದು ಲಾಕ್ಷೆಣಿಕವೆಂದು 
ವ್ಯಂಜಕವೆಂದು ಶ್ರಿವಿಧವಾಗಿಹುದು. ಅದಜಲ್ಲಿ ವೃದ್ಧ ಸಂಕೇತಸಿದ್ದಮಾಗಿ ಇದು ಘಟವಿದು 
ಪಟವೆಂಬ ರೀತಿಯಿಂ ಮುಖ್ಯ್ಕಾರ್ಥಮಂ ಗೋಚರಿಪ ವಾಣಿಯೇ ವಾಚಕಶಬ್ದವೆನಿಸುವದು 
(ವಿವೇಕ. ೧೭೧). (ಸಂ.] 

; ತತ್ವವನ್ನು 

ಬೋಧಿಸಿ ಆತ್ಮಜ್ಞಾನವನ್ನು ನೀಡುವ ಗುರು : ವೇದದನುಮತವೆನಿಸಿದ 

ತತ್ವಸಂಪ್ರೀತಿಯನೆ ಬೋಧಿಸಿ ತಿಳುಹುವ ಕುಶಲನೆ ವಾಚಕಗುರುವಹನು 

(ಕೈವಲ್ಕ. ಆ-೧-೨); ಆ ಶ್ರೀಗುರುವೇ ಸಾಧಕರಾದ ಶಿಷ್ಕರಧಿಕಾರಬೇದದಿಂ 

ಬೋಧಕಗುರು ವೇದಕಗುರು ನಿಷಿದ್ದಗುರು ಕಾಮ್ಮಗುರು ಸೂಚಕಗುರು ವಾಚಕಗುರು 

ಕಾರಕಗುರು ವಿಹಿತಗುರುವೆಂದೆಂಟುತೆಆನಾಗಿರ್ಪರವರಲ್ಲಿ . . . ವಿಷಯಂಗಳ 

ಮಿಧ್ಯಾತ್ವದರ್ಶನದಿಂದಾತ್ಮಾನುರಾಗಪ್ರದನೇ ವಾಚಕಗುರು (ವಿವೇಕ. ೧೯). [ಸಂ.] 


ವಾಚಕತ್ವ (ನಾ). ಅರ್ಥಗರ್ಭಿತವಾದುದು ; ಅರ್ಥದಿಂದ ಕೂಡಿದುದು : ಗುಣ 


ವೃತ್ತಿ, ವಾಚಕತ್ಚ , ಇವೇ ಮೊದಲಾದ ಶಬ್ದವ್ಮಾಪಾರಗಳಿಲ್ಲವುಗಳಿಂದಲೂ ವಿಲಕ್ಷಣ 
ವಾದುದೇ ವ್ಯಂಜಕತ್ವ(ಧ್ವನ್ಮಾಲೋ ೨೦೭); ಅರ್ಥವನ್ನು ಸ್ಮರಣಕ್ಕೆ ತರಲು ಅನುಕೂಲವಾದ 
ಪದಾರ್ಥದ ಸಂಬಂಧಕ್ಕೆ ಶಕ್ತಿ ಎಂದು ಹೆಸರು. ಇದಕ್ಕೆ ಸಮಯ , ಸಂಗತಿ, ಸಂಕೇತ, 
ವಾಚಕತ್ವ ಎಂಬೀ ಮುಂತಾಗಿ ನಾಮಾಂತರಗಳು (ಭಾತತ್ತ್ವ. 6೪೬). ([ಸಂ.] 

ವಾಚಕದೋಷ (ನಾ). ಮಾತಿನ ಮೂಲಕ ಉಂಟಾಗುವ ಪಾಪ : ಚಾಂಡಾಲಾದಿ 
ಹೀನಯೋನಿಯನ್ಮೆದಿ ಅನುಚಿತತ್ವ ನಿಷ್ಠುರತ್ವ ಪುಸಿ ಪೈಶೂನ್ಮವೆಂಬೀ ನಾಲ್ಕು ವಾಚಕ 
ದೋಷಂಗಳಿಂ ಪಶುಪಕ್ಷಿಗಾಗಿ ಪುಟ್ಟಿ (ಎವೇ6. ೧೯೪). [ಸಂ.) 

ವಾಚನ (ನಾ). ೧. ಓದುವುದು ; ಪಠನ : ಒಳ್ಳೆಯ ವಾಚನ ಎಲ್ಲ ವಿದೃತ್ತಿಗಿಂತಲೂ 
ಉತ್ತಮವಾದುದು (ಸಾಹಿಪ್ರ ೫೮). ೨. ಹೇಳುವುದು ; ಘೋಷಿಸುವುದು. 
೩. ಮಾತು ; ಮಡಿ : ತದೇಕಚಿತ್ತನಾಗಿ ನನ್ನ ವಾಚನವನ್ನು ಕೇಳುತ್ತ ಕುಳಿತ 
ವಿಶ್ವಾಸ ತಟ್ಟನೇ ತನ್ನ ಮಾತು ಮಿಂಚಿಸಿದ (ದೀಪಹ. 1 ೪). [ಸಂ.] 


ವಾಚನಾಲಯ 


ವಾಚನಾಲಯ (ನಾ). ಪುಸ್ತಕ , ವೃತ್ತಪತ್ರಿಕೆ, ನಿಯತಕಾಲಿಕ ಮುಂತಾದುವು 
ಗಳನ್ನು ಸಂಗ್ರಹಿಸಿ ಸಾರ್ವಜನಿಕರಿಗೆ ಓದಲು ಅನುಕೂಲ ಮಾಡಿಕೊಡುವ 
ಸ್ಮಳ : ವಾಚನಾಲಯದೊಳು ಆಕೆ ಬಂದಾಳೆಂದರಾಕೆ ಹೋದಳು ತನ್ನ ಮನೆಗೆ 
(ಚಂದ್ರವೀ. ೧೬೬೩-೪೯). 17೨. 

ವಾಚನೆ (ನಾ). ೧. ಓದುವುದು ; ವಾಚಿಸುವುದು. ೨. ಮಾತು ; ನುಡಿ : 
ವಾ|ಪಾತಾಂ. ಯೋ|ಚನೆಗೆಯಳವಲ್ಲ ಲೋಕಕಗೋಚರವು ತಾನಲ್ಲ ಧರ್ಮವು 
ಯೋಚಿಸಲಿಕೆತ್ತಾಗಿ ಹುಟ್ಟಿತು ಭೂಮಿಮಧ್ಮದಲಿ (ಸಂಭವ. ೫-೨೮). ೩. [ಜೈನ] 
ಸ್ವಾಧ್ಮಾಯದ ಐದು ಅಂಗಗಳಲ್ಲಿ ಮೊದಲನೆಯದು ; ಆಗಮಗ್ರಂಥ 
ಗಳನ್ನು ಓದುವುದು : ವಾಚನೆಯುಂ ಪೃಚ್ಛನೆಯುಮನುಪ್ರೇಕ್ಷೆಯುಮಾಮಯಮುಂ 
ಧರ್ಮೋಪದೇಶಮುಮೆಂಬ ಪಂಚವಿಧಸ್ವಾಧ್ಮಾಯದೊಳಂ ನೆಣಿದು ನಿಸ್ಸಂಗರಾಗಿ 
(ಅಜಪು. ೧೨-೪ ವ); ಸ್ವಾಧ್ಮಾಯಮೆಂಬಗ್ಗಳಿಕೆಯ ತಪಮಂ ವಾಚನಾ ಪೃಚ್ಛನಾನು 
ಪ್ರೇಕ್ಷಾಮ್ನುಯೋಪಡೇಶಕ್ರಮಪರಿಗಣನಾವ್ಯಕ್ತ ಸೂಕ್ತಿಮುಕ್ತಾವತಂಸಂ (ಮಲ್ಲಿ. ೧೧-೪೨). 

(ಸಂ. ವಾಚನಾ। 

ವಾಚಸ್ಪತಿ (ನಾ). ೧. ಮಾತಿನ ಅಧಿಪತಿ ; ಬೃಹಸ್ಪತಿ : ಈ ಮಾತಮೋಘಂ 
ಮಂದರಾಚಳನಿಶ್ಚಳಮಿದಂ ಚಳಿಯಿಸಲ್‌ ನಿಮ್ಮ ನೆಚ್ಚಿನ ವಾಚಸ್ಪತಿಗಮಶಕ್ಕಂ 
(ಶಾಂತಿಪು. ೮-೧೩೭ ವ); ಆ ನೆಗಳ್ಹೆ ನಾರಸಿಂಹಧರಾನಾಧಂಗಮರಪತಿಗೆ ವಾಚಸ್ಪತಿವೋಲ್‌ 
ತಾನೆಸೆದಂ . . . ಹುಳ್ಳಚಮೂಪಂ (ಎಕ. ॥ (೪), ೪೭೬-೨೯: 1154). ೨. ಮಾತಿನ 
ಮೇಲೆ ಪ್ರಭುತ್ವವಿರುವವನು ; ವಾಕ್ಟಟು : ಆ ಭಗವಂತನ ಕೃಪೆಯಿಂದ 
ಮೂಕನು ವಾಚಸ್ಪತಿಯಾಗುವನು (ತುಳಸೀ ೧). ಓ. ಬ್ರಹ್ಮ. ೪. ಒಬ್ಬ ಪ್ರಸಿದ್ಧ 
ಸಂಸ್ಕೃತ ನಿಘಂಟುಕಾರನ ಹೆಸರು. [10.1 

ವಾಚಳಕ (ನಾ). ಗಳಹುವವನು ; ಹರಟುವವನು : ವೇದಶಾಸ್ತಾಗಮಪುರಾಣ 
ಕವಿತ್ವಗಳೆಂಬ ನುಡಿಗಳಿಂದೆ ವಾಚಳಕರಾದವರಿಗೆ ತಾರಕಬ್ರಹ್ಮವು ಸಾಕ್ಷಾತ್ಮಾರವಾಗದು 
(ಆಖಂಡೇ ೨೨೩-೬೫). [ಆ ಸಂ. ವಾಚಾಲಕ] 

ವಾಚಾಟ (ಗು). ೧. ಅತಿಯಾಗಿ ಮಾತನಾಡುವ ; ಹರಟುವ. (ನಾ). 
೨. ವಾಗ್ಬಾದ ; ಚರ್ಚೆ ; ತರ್ಕ : ಈ ವಾಚಾಟವನ್ನು ನೋಡುತ್ತ ಕುಳಿತಿದ್ದ 
ಹುಡುಗರಲ್ಲಿ ಒಬ್ಬ, ಎದ್ದು ನಿಂತು . . . ಧೈರ್ಯದಿಂದ ನುಡಿದಾಗ (ಬೆಳುವು. ೯೮). 
೩. ಬಹಳ ಮಾತನಾಡುವವನು ; ಹರಟುವವನು : ಬಟ್‌ ಬೊಬ್ಬಾಟವೇತಕೆ 
ವಿಜಯಸಿರಿ ವಾಚಾಟರಿಗೆ ಮೆಚ್ಚುವಳೆ ತೋಟಾ ದ್ಕೂತಕೌಶಲವ (ಐವ್ಮಾಸ. ೧೩-೪೭). 

[ಸಂ.] 

ವಾಚಾಮಗೋಚರ, (ನಾ).೧. ಮಾತಿಗೆ ಸಿಗದುದು ; ಶಬ್ದಕ್ಕೆ ನಿಲುಕದುದು: 
ಶ್ರೀಚೋಳದೇಶವೊಪ್ಪಿಪ್ಪುದು ಧರಾತಳಕೆ ವಾಚಾಮಗೋಚರಮದಣಿ ವಿಸ್ತರಂ ಜಗಕೆ 
(ತಿರುರ. ದೇ. ೧-೬). ೨. ನುಡಿಯಬಾರದುದು ; ಆವಾಚ್ಯವಾದುದು 1 ತುಂಬಿದ 
ಸಭೆಯಲ್ಲಿ ಅವರು ನಿಮ್ಮನ್ನು ವಾಚಮಗೋಚರವಾಗಿ ಅವಮಾನ ಪಡಿಸಿದರು 
(ವಚಭಾ. ೨೪೧); ಸಂಪಾದಕನು . . . ಪತ್ರಿಕೆಯಲ್ಲಿ ವಾಚಾಮಗೋಚರವಾಗಿ 
ಮೋಹನನನ್ನು ಕೆಲವು ವರ್ಷಗಳಿಂದ ಬಯ್ಮುತ್ತಿದ್ದನು (ಪಂಜವಂ. ೨೨೭). 

[17 ಸಂಸ್ಕೃತದಲ್ಲಿ "ವಾಚಾಂ' ಮತ್ತು 'ಅಗೋಚರ' ಎಂಬುವು ಎರಡು 
ಬೇರೆ ಬೇರೆ ಪದಗಳು] ಕ 

ವಾಚಾಮಗೋಚರ, (ಅ). ಅವಾಚ್ಯವಾಗಿ ; ಬಾಯಿಗೆ ಬಂದಂತೆ : ವ್ಯಾಸರಾಯ 
ರನ್ನೂ ಅವರ ಮತವನ್ನೂ ವಾಚಾಮಗೋಚರ ನಿಂದಿಸಿದ ಪಂಡಿತರನ್ನು . . . 
ಅವಮುಾನಿಸದೆ ಸನ್ಮಾನ ಮಾಡುತ್ತಲೇ ಬಂದರು. (6ಭವಿ. ೯೧); ಶ್ಮಾಮ ಕಕ್ಕನನ್ನು ಒಂದು 
ದಿನ ಕರೆದು, ನಿನ್ನಂತಹ ಠಕ್ಕ ಬೇರೊಬ್ಬನಿಲ್ಲೆಂದು ವಾಚಾಮಗೋಚರ ಬೈದ 
(ಹೊಸಕ್ಸಿ. ೨೫೦). (ಆ ವಾಚಾಮಗೋಚರ] 

ವಾಚಾಮತೀತ (ನಾ). ೧. ಮಾತಿಗೆ ಮಾರಿದುದು ; ಶಬ್ದಕ್ಕೆ ನಿಲುಕದುದು : 
ಆಚಾರಮುಖದಿಂದ ಗುರುಸಮರ್ಪಣೆಗಳಂ ವಾಚಾಮತೀತಮೆನೆಯರ್ಪಿಸುವ 
(ವೀಕೈಪು. ೩-೧೮-೨). ೨. ಮಾತಿಗೆ ನಿಲುಕದವನು ; ಪರಮಾತ್ಮ 
ಕುಲಚ್ಚರೆಯರಿಂ ಭೋಗಮಂ ಪೂಜೆಗಳ ಕೈಕೊಳ್ಳುತಾ ವಾಚಮತೀತನೊಪ್ಪುತಿರಲು 


: ಆ 


೩೭೮೩೦ 


10 


15 


2 


30 


35 


45 


ವಾಚಾಳತೆ 


(ಎತ ೪-೧೦-೩೨). [18 ಸಂಸ್ಕೃತದಲ್ಲಿ 'ವಾಚಾಂ' ಮತ್ತು 'ಅತೀತ' ಎಂಬುವು 
ಎರಡು ಬೇರೆ ಬೇರೆ ಪದಗಳು] 

ವಾಚಾಲ, ವಾಚಾಳ (ಗು). ೧. ಅತಿಯಾಗಿ ಮಾತನಾಡುವ ; ಹರಟುವ ; 
ಗಳಹುವ. (ನಾ). ೨. ನಾದ ; ಧ್ವನಿ :ಕಳಕೇಳೀಕೀರಪಾರಾವತಕುಹರಣವಾಚಾಲ 
ಮುಜ್ಜಂಭಮಾಣೋತ್ಪಳರಾಜಂ. .. ಬಂದೊಯ್ಮನೇನೂದಿದುದೊ ಪಣವಧೂಗೇಹಬಂ 

೩. ಅತಿಯಾಗಿ ಮಾತನಾಡುವವನು: 
ಹರಟೆಮಲ್ಲ : ಗಟಪನೆಂದು ವಾಚಾಲಂ [ಪಾಠಾಂ. ಸೊರಹ೦) (ಕಮದ. ನ ೩೩ ವೃತ್ತಿ). 
ಬಾದಶಹನ ಪ್ರಸನ್ನವೃತ್ತಿಯನ್ನು ಕಂಡು, ವಾಚಾಲನಾದ ಸಭಿಕನೊಬ್ಬನು ಎದ್ದು ನಿಂತು 
(ಸಿಂಹಾ. ೭೧). ವಾಚಾಳ : ೧. ಪರವಾಚಾಳನೃಪಾಳಜಾಳಕುಳನಾಶೋತ್ಪಾತನಿರ್ಫಾತ 
ವಾತರವಂ . . . ತಾನೆನೆ ಘೂರ್ಣಿಸಿತು. . . ಭೇರೀರವಂ (ಪುಷ್ಪಪು. ೫-೭). ೩. ""ವಾಚಾಳಂ 
ಜಲ್ಪಾಕಂ ವಾಚಾಟಂ ವಾವದೂಕನಕ್ಕುಂ ಗಟಪಂ'' (ಮ್ರಾಕೋ ೧೦೦-೧೩). ೪. ಚೆನ್ನಾಗಿ 
ಮಾತನಾಡುವವನು ; ವಾಕ್ಟಟು : ನರಯುಗ್ಮೋದಯದೊಳ್‌ ಬುಧಂ ನೆಲಸೆ 
ವಾಚಾಳಂ ಕಲಾವೇದಿ ಸೌವ್ಮರತಂ ಶಾಸ್ತ್ರವಿದಂ ಪ್ರಿಯಂವದನೆನಿಕ್ಕುಂ (ಜಾತತಿ. ೧೭-೨೩). 
೫. ಚೆನ್ನಾಗಿ ಮಾತನಾಡುವಂತಹುದು ; ಮಾತುಗಾರಿಕೆಯನ್ನು ಬಲ್ಲುದು : 
ಆತಂ ತನ್ನ ಮಗಳಪ್ಪ ಸುಮತಿಗೆ ಬಲಟ್‌ವಲ್‌ಗೊಟ್ಟು ಮಗಳೊಡನೆ ವಾಚಾಳನಪ್ಪ 
ಗಿಳಿಯುಮನಟ್ಟಿದೊಡೆ (ವಡ್ಡಾರಾ. ೧೦೮-೨೩). [ಸಂ.) 

ವಾಚಾಲಕ, ವಾಚಾಳಕ (ಗು). ೧. ಅತಿಯಾಗಿ ಮಾತನಾಡುವ ; ವಾಚಾಲ. 
ವಾಚಾಳಕ (ನಾ). ೨. ಅತಿಯಾಗಿ ಮಾತನಾಡುವವನು ; ಹರಟುವವನು : 
ಅರ್ಪಿತಾವಧಾನಿಯ ಕಟ್ಟು ಹೀಂಗಲ್ಲದೆ ಮಿಕ್ಕಿದುದೆಲ್ಲವೂ ವಾಚಾಳಕರ ಕಟ್ಟುಕದ 
ಮಾತು (ಸರ್ವವ. ೧೧೨-೬೧೧); ಬೇಚರತ್ವದ ನೆಲೆಯ ಭೂಚರರು ಬಲ್ಲರೆ ವಾಚಾಳಕರ 
ಮಾತಿಗಿದು ಸಲ್ಲದು (ಪದಗೋ. ೧೦೨). ೩. ಮಾತುಗಾರ ; ವಾಕ್ಟಟು : ಬಂದಿರುವ 
ನೂರುಮಂದಿಯಲ್ಲಿ ಕೇಳಿದ ಮಾತುಗಳಿಗೆಲ್ಲಾ ಸರಿಯಾದ ಉತ್ತರವನ್ನು ಹೇಳುವ 
ವಾಚಾಳಕನು ಒಬ್ಬನೇ (ರೂಢಿ. (ಸಂ.] 

ವಾಚಾಲಗಿತ್ತಿ (ನಾ). ಅತಿಯಾಗಿ ಮಾತನಾಡುವವಳು ; ಮಾತುಗಾತಿ. 
ವಾಚಾಲಗಿತ್ತಿಯಾದಾ ಸಾಗರೆಯು ಬಿಕ್ಕಿ ಬಿಕ್ಕಿ ಅತ್ತಳು (ದೇವೀಚೌ. ೯೫). 

(ವಾಚಾಲ + - ಗಿತ್ತಿ] 

ವಾಚಾಲತೆ, ವಾಚಾಳತೆ (ನಾ). ೧. ಅತಿಯಾಗಿ ಮಾತನಾಡುವಿಕೆ ; 
ಹರಟುವಿಕೆ : ಕೆಲವು ಸಲ ಪ್ರಮಾಣ ಮಾರಿದ ದೀರ್ಫತೆ, ವಾಚಾಲತೆಗಳೂ ತೋರಿವೆ 
(ಕಸಾಚ. ೧೩೨). ವಾಚಾಳತೆ : ೨. ನಿರರ್ಗಳವಾದ ಮಾತುಗಾರಿಕೆ ; 
ವಾಕ್ಪಟುತ್ವ : ನಿಜವಾದ ಜಾಣತನ ಮೌಢ್ಮದಂತೆ ಕಾಣುವುದು. ನಿಜವಾದ 
ವಾಚಾಳತೆ ಬಿಕ್ಕಳಿಸುವಿಕೆಯಂತೆ ಕಾಣುವುದು (ತತ್ಮಪ್ರಾ. ೬೦೪). (ಸಂ. ವಾಚಾಲತಾ] 

ವಾಚಾಲತ್ವ (ನಾ). ಇ ವಾಚಾಲತೆ ೨ : ವಾಚಾಲತ್ವಮನೆಸಗಲ್ಲೋಚರಮೇ 
ಕಬ್ಬಗಡಲನುತ್ತರಿಸುವ ಜಾಣ್ಣೀಚರ್ಗೆ ಸರ್ವಶಾಸ್ತ್ರವಿಲೋಚನಮಪ್ಪದಬಸುಕವಿ 
ಪಂಚಾಸ್ಕನವೋಲ್‌್‌ (ಉದ್ದಟ ೧-೨೨). [ಸಂ.] 

ವಾಚಾಲಿತ (ನಾ). ಶಬ್ದದಿಂದ ಕೂಡಿದುದು ; ನಾದದಿಂದ ತುಂಬಿದುದು : 
ನೆಯ್ದಿಲ್ಲೊಳಂ ಮೇಲ್ಮರಲ್ಪರಲುತ್ತಿರ್ದುವು ಚಂಚರೀಕಮಧುರವ್ಮಾಹಾರವಾಚಾಲಿತಂ 
(ಪಂರಾಮೂ ೭-೬). 170.) 

ವಾಚಾಳ 'ವಾಚಾಲ' ನೋ. 

ವಾಚಾಳಕ 'ವಾಚಾಲಕ' ನೋ. 

ವಾಚಾಳತನ (ನಾ).೧. ವ್ಯರ್ಥವಾದ ಮಾತು ; ಹರಟೆ : ವಾಚಾಳತನದೊಳಾನು 
ಕಾಳುಗೆಡೆದು ಕಳನೊಳಗೆ ಹೇಳದೆ ಹೆಅಸಾರಿ ಜೀವವುಳಿಯಲೆಂಬ ಖೂಳರ ಕುಲದವನಲ್ಲ 
(ಶ್ರಿಪುಸಾಂ. ೧೨-೧೩೯). ೨. ವಾಚಾಲತೆ ೨ : ಅವನು ಎಲ್ಲವನ್ನೂ . . . 
ಭಾವಪೂರಿತವಾಗಿ ಒಳ್ಳೆಯ ವಾಚಾಳತನದಿಂದ ಹೇಳುತ್ತಿರುವಾಗ ಕಾಲ ಕಳೆದು 
ಹೋದುದೇ ಒಲೆನಿನ್‌ಗೆ ತಿಳಿಯಲಿಲ್ಲ (ಮಲೆನಾ. ೭೯). 

(ವಾಚಾಳ (ಆ ವಾಚಾಲ) * - ತನ] 


ವಾಚಾಳತೆ "ವಾಚಾಲತೆ' ನೋ. 


ಗಂಧವಾಹಂ. (ಚಂದ್ರವು. ೮-೪೫). 


ವಾಚಾಳಿ ೭೮೩೧ ವಾಜ 


ವಾಚಾಳಿ (ಗು). ೧. ಅತಿಯಾಗಿ ಮಾತನಾಡುವ : ಬಲ್ಲಿದ ವಾಚಾಳಿ 
ನಾರದಮುನಿ ನಿನ್ನ ಬೊಲ್ಲೆಯ ಮಾತದಂತಿರಲಿ ಎಲ್ಲಿಂದ ಬಂದೆ ಸುದ್ದಿಯ ಪೇಳ್ಪುದು 
(ಮೋಹತ. ೩೬-೧೪); ತಮ್ಮ ವಾಚಾಳಿ ಧರ್ಮಪತಶ್ನಿಯವರಲ್ಲಿಯಾದರೂ ಒಂದು ಕತಾಕೃತಿ 
ನಿಲುವನ್ನು ಕೇಳಬೇಕೆಂದು ಮನಸ್ಸು ಮಾಡಿದರು (ಕಾವೇಂ. ೧೯). (ನಾ). ೨. ಬಹಳ 
ಮಾತನಾಡುವ ವ್ಯಕ್ತಿ ; ಮಾತಾಳಿ : ವಾಚಾಳಿ ಮೌನವದೇಕೆ ಹೇಳೆಲೆ 
ಹಿಮರೋಚಿ ಮಸ್ತಕನೊಳು ಸೆಣಸಿ ನಾಚಿದೆನೆನಬೇಡ (ಮೋಹತ. ೯-೧೨); 
ವಾಚಾಳಿಯಾದ ವಸುಧಾ - ಈಗ ಸದ್ಭೃಹಿಣಿ (ವಾತ್ನಲ್ಕ. ೨೨೨). 

[ಸಂ. ವಾಚಾಲೀ/ ಮರಾ. ವಾಚಾಳಿ€/ ತುಳು. ವಾಚಾಲೆ ಎ ಮಾತುಗಾರಿಕೆ] 

ವಾಚಾಳಿತನ (ನಾ). ಬಹಳ ಮಾತನಾಡುವಿಕೆ : ಅಂಥ ನಾಲ್ಕೆಂಟು ಮಾತುಗಳು 
ಉಂಟುಮಾಡುವಂಥ ಪರಿಣಾಮ, ಘಂಟೆಗಟ್ಟಳೆ ಕೊರೆಯುವ ವಾಚಾಳಿತನದಿಂದ 
ಉಂಟಾಗಲಾರದು (ಯಕ್ಷಬು ೧೨೪). (ವಾಚಾಳಿ 4 ೨ ತನ] 

ವಾಚಾಳೆ (ನಾ). ಅತಿಯಾಗಿ ಮಾತನಾಡುವವಳು : ಅಂತವುರಕ್ಕೆ ಪೋಪ 
ವಾಚಾಳೆಯನೊರ್ವಳಂ ಚಟುಳಚೇಟಿಕೆಯಂ ವಸುದೇವವಲ್ಲಭಂ ಹಿಡಿದು ಹಿಟಕವಾಡೆ 
(ಅರ್ಥನೇ, ೫-೭). [ವಾಚಾಳ (ಆ ವಾಚಾಲ) + - ಎ) 

ವಾಚಿ (ನಾ). ೧. ಅತಿಶಯವಾದುದು. ೨. ಸಚಿವ ; ಮಂತ್ರಿ. ೩. ಸರಸ್ವತಿ. 
೪. ಗುಣ ; ಸ್ವಭಾವ : ""ವಿಶೇಷಂ ಸಚಿವಂ ಸರಸ್ವತಿ ಗುಣಂಗಳ್‌ ವಾಚಿಯಕ್ಕುಂ'' 
(ನಾನಾರ. ೧೦೪). ೫. [ವ್ಳಾಕ] ಒಂದು ಶಬ್ದದ ಅರ್ಥವ್ಕಾಪ್ತಿಯನ್ನು ಅಥವಾ 
ಅದರ ವ್ಯಾಖ್ಯೆಯನ್ನು ಹೇಳುವ ಇನ್ನೊಂದು ಶಬ್ದ ; ಗುಣವಾಚಕ; 
ವಿಶೇಷಣ. (ಸಂ. ವಾಚಿನ್‌] 

ವಾಚಿಕ (ಗು). ೧. ಮಾತಿನಿಂದಾದ ; ಶಾಬ್ದಿಕವಾದ : ಇವುಗಳಲ್ಲದೆ ಬೇರೆ 
ಕವಿಕಧಿತ ಕಾಯಿಕ ವಾಚಿಕ ಮಾನಸಿಕ ಉಪಪಾತಕಗಳೂ ನನಗೆ ತಟ್ಟಲಿ (ತುಳ ೧-೧೬); 
ಭಾಷಣವೆಲ್ಲವೂ ವಾಚಿಕ ಅನುಭವವಾಗಿದೆ (ಪ್ರಬಂಧ. ೩೬). ೨. ಮಾತಿನ ಮೂಲಕ 
ತಿಳಿಸಿದ. (ನಾ). ೩. ಮಾತಿಗೆ ಸಂಬಂಧಿಸಿದುದು ; ಶಾಬ್ದಿಕವಾದುದು : 
ಪಾರುಷ್ಮ (ಕಾಠಿಣ್ಮ), ಅನೃತ , ಪೈಶೂನ್ಮ , ಅಸಂಬದ್ಧಪ್ರಲಾಪ ಈ ನಾಲ್ಕು ವಾಚಿಕವು 
(ಆರ್ಯಧ. ೧೧೯). ೪. ವಾರ್ತೆ ; ಸುದ್ದಿ ; ಸಮಾಚಾರ. ೫. ಹೇಳಿ ಕಳುಹಿಸಿದ 
ಮಾತು ; ಸಂದೇಶ : ""ಸಂದೇಶವಾಕ್‌ , ವಾಚಿಕಂ - ೨ ಹೇಳಿ ಕಳುಹಿಸುವ ಮಾತಿನ 
ಹೆಸರು'' (ಸಿದ್ಧಾಂತ, ೫೪). ೬. [ನಾಟ್ಕ] ಆಂಗಿಕ ವಾಚಿಕ ಅಹಾರ್ಯಕ 
ಮತ್ತು ಸಾತ್ವಿಕಗಳೆಂಬ ನಾಲ್ಕು ಬಗೆಯ ಅಭಿನಯಗಳಲ್ಲಿ ಒಂದು ; 
ಭಾವಗಳನ್ನು ಮಾತಿನ ಮೂಲಕ ವ್ಯಕ್ತಗೊಳಿಸುವ ಅಭಿನಯ : 
ಅಂಗೋಪಾಂಗಂಗಳೊಳಿಸೆವಾಂಗಿಕಮಂ ಗಾನಪಠ್ಮದೊಳ್‌ ವಾಚಿಕ[ಪಾಠಾಂ. ಚಕ, ಚಿತ]ಮಂ 
ತುಂಗಕುಚೆ ಮೆಟ್‌ದಳ್‌ (ಆದಪು ೯-೨೮); ಕಾವ್ಠನಾಟಕಾರ್ಥದ ಪೆಂಪಂ ಸಂಗಳಿಸಿ 
ಪೇಳೆ ವಾಚಿಕವು (ಆಾಸ್ಮರಂ. ೧-೫೧. ೭. [ಯೋಗ] ಕರ್ಮಯೋಗದ 
ಮೂರು ಬಗೆಗಳಲ್ಲಿ ಒಂದು : ಇವುಗಳು ಶಾರೀರ, ವಾಚಿಕ, ಮಾನಸಿಕವೆಂದು 
ಮೂರುಪ್ರಕಾರ . . . ವಾಚಿಕವೆಂದರೆ ಸತ್ಮವಾಗಿಯೂ , ಹಿತವಾಗಿಯೂ , 
ಪ್ರಿಯವಾಗಿಯೂ ಇರತಕ್ಕ ಪರಾಪವಾದಸಂಬಂಧವಿಲ್ಲದ ಮಾತುಗಳನ್ನಾಡುತ್ತಾ 
ಸಚ್ಛಾಸ್ತ್ರಪಾಠಪ್ರವಚನ ಪಾರಾಯಣಾದಿಗಳಲ್ಲಿ ಕಾಲಕ್ಷೇಪವನ್ನು ಮಾಡುತ್ತಿರುವುದು 
(ಹಿಂಜಸಾ. ೯೯). ಆ. [ವೀಶೈ] ಗುರುವು ತನ್ನ ಶಿಷ್ಕನಿಗೆ ಪಂಚಾಕ್ಷರೀಮಂತ್ರವನ್ನು 
ಉಚ್ಚರಿಸಿ ಮಾಡುವ ದೀಕ್ಷೆ : ಉನ್ನತಧ್ವನಿಯೊಳುಚ್ಚರಿಸಿ ಪಂಚಾಕ್ಷರಿಯ ತನ್ನ 
ಶಿಷ್ಕ೦ಗೆ ಗುರು ಮಾಳ್ಪ ದೀಕ್ಷೆಯೇ ವಾಚಿಕ೦ (ವೀಶೈಪು ೬-೬-೬೬). [ಸಂ.1 

ನಾಚಿಸು (ಕ್ರಿ).೧. ಓದು ; ಪಠಿಸು : ಪಲವು ಕಪ್ಪಡಂಗಳೊಳ್‌ ಸುತ್ತಿರ್ಪುದೊಂದೋಲೆ 


ಯೊಳ್‌ ಬರೆದಿರ್ದ ಗಾಹೆಯಂ . . . ವಾಚಿಸಿ ನೋಡಿ (ವಂಚತಂ. ೧೯೩-೫); ವಾಚಿಸದೆ. 


ವೇದಾರ್ಥನಿಚಯವನು . . . ನೀಚನಹ ಭೂಸುರನ ಕರುಳನು ತೋಚುವಳಲೈ ಮೃತ್ಮು 
(ಕುವ್ಮಾಉ. ೪-೯6); ಯಣಗಳೆಲ್ಲವು ಪೂರ್ವಸಂಚಿತಾಂಶಗಳು ಹಣೆಯೊಳದು ಲಿಖಿತ 
ಮಿರೆಯುಂ ವಾಚಿಸುವನಿಲ್ಲ (ಮಂಕುಕ ೧೭೦). ೨. ಸೂಚಿಸು ; ತಿಳಿಸು : 
ವರದ್ರುಪದತನುಜಾಸ್ವಯಂವರಕರಸುಗಳು ಬಹುದೆಂದು ವಾಚಿಸಿತಖಿಳಲೇಖಾರ್ಥ 
(ಕುವ್ಮಾಅ. ೧೧-೧೫); ಈಯಶೇಷಮಹೋತ್ಸವದ ಸುಪ್ರೇಯವನು ಕೈಕೊಂಡು 


25 


356 


40 


45 


1 

ಬಂಧುನಿಕಾಯಸಹಿತೈತಹುದೆನುತ ವಾಚಿಸುದುದಾ ಲಿಖಿತ (ತೊರರಾ. ೧-೧೬-೬). 
೩. ಹೇಳು ; ನುಡಿ: ಕಾಣುತ ಸ್ಮರಪಿತನ ತಾಗಿದನು ವಾಚಿಸಿ ತನ್ನ ವಿಕ್ರಮವ 
(ಕೋಗಯ. ೨೨-೫೪). ೪. ವ್ಯಾಖ್ಯಾನಮಾಡು ; ವಿವರಿಸು : ವಾಚಿಪ ಶ್ರುತಿಗಳ್ಗೆ 
ನಿರುಪಮನೆನಿಸಿ ಅತಿ ರೌದ್ರಾಕಾರವಡೆದಭವನ ಕಂಡು ರತಿರಾಜ ಹವಣಿಸಿ ನಿಂದ 
(ಮೋಹತ. ೭-೨೬); ಆಟಿ ಶಾಸ್ತ್ರವು ನಾಲ್ಕು ವೇದಪುರಾಣದ ಸಾರದರ್ಥವ ನಿರ್ಣೆಸಿ 
ತೋಜ್‌ ವಾಚಿಸುವ. ಬ್ರಾಹ್ಮಣವೀಧಿ ಬಹುಶೃಂಗಾರದೆ ಮೆಜ್‌ದುವರ್ತಿಯಲಿ 
(ಕಂನವಿ. ೬-೪೧). (ವಾಚನ + - ಇಸ್ಮು] 

ವಾಚು (ನಾ). ಮುಂಗೈಗೆ ಕಟ್ಟಿಕೊಳ್ಳುವ ಅಥವಾ ಜೇಬಿನಲ್ಲಿಟ್ಟುಕೊಳ್ಳುವ 
ಚಿಕ್ಕ ಗಾತ್ರದ ಗಡಿಯಾರ : "ಹೋಯ್‌, ಗಂಟೆ ಎಷ್ಟಾಯ್ತು?'' ಎಂದು 
ದಾರಿಯಲ್ಲಿ ಹೋಗುತ್ತಿದ್ದವನ ಕೈಯಲ್ಲಿಯ ವಾಚು ನೋಡಿ ಕೇಳಿದಳು (ಹೊಸಕ್ಸಿ. ೫೦). 

[<— ಇ0. Watch] 

ವಾಚಿ (ನಾ). ೧. ಮಾತು ; ನುಡಿ. ೨. ಪವಿತ್ರವಾದ ಮಾತು ; ಸೂಕ್ತಿ. 
೩. ಪ್ರತಿಜ್ಞೆ ; ಶಪಥ. (ಸಂ. ವಾಚಾ] 

ವಾಚೈ (ಗು).೧. ಹೇಳಬಹುದಾದ ; ಹೇಳಲು ಯೋಗ್ಕವಾದ..೨. ದೂಷಣೆಗೆ 
ಯೋಗ್ಯವಾದ ; ನಿಂದಿಸಲು ಅರ್ಹವಾದ. ೩. (ವ್ಕಾಕ] ವಿಶೇಷಕ ; 
ಆಖ್ಕಾತಕ. (ನಾ). ೪. ವಿಶೇಷಣ ; ಗುಣವಾಚಕ. ೫. ಕ್ರಿಯಾಪದ 
ಪ್ರಯೋಗ. ೬. (ಕಾವ್ಯಮಾ] ಶಬ್ದದ ನೇರವಾದ ಅರ್ಥ ; ಶಾಬ್ದಿಕವಾದ 
ಅರ್ಥ : ವಾಚ್ಮ ವಾಚಕವಿಶೇಷ್ಠ ವಿಶೇಷಣ ಲಕ್ಷ್ಮಲಕ್ಷ್ಮಣಪ್ರಚುರತೆ ಕಾಳಿದಾಸನು 
ಮನೇಳಿಸಿತೀ ಕೃತಿ ನಾಗವರ್ಮನಾ (ಛಂದೋಂಬು. ೧-೭); ಅರ್ಥವು ಮುಖ್ಯವಾಗಿ ವಾಚ, 
ಲಕ್ಷ್ಮ, ವ್ಯಂಗ್ಯವೆಂದು ಮೂರು ವಿಧ (ಕೈಪಿಡಿ. ೧೬೭). ೭. ನೇರವಾದ ಅರ್ಥದಿಂದ 
ಕೂಡಿದುದು ; ಸ್ಪಷ್ಟವಾಗಿ ವೃಕ್ತವಾದುದು :ಲಲಿತಂ ಪ್ರತೀಯಮಾನೋಪಲಕ್ಷಿತಂ 
ವಾಚ್ಮಮಾದೊಡೊಪ್ಪದು ಕೃತಿ (ಲೀಲಾವ. ೧-೬೬); ಧ್ವನಿಯಿಂದ ಕೂಡಿದ ಮಾತನ್ನೂ 
ವಾಚ್ಕಕ್ಕಿಂತ ಮೇಲೆನ್ನಬಹುದು (ಧ್ವನ್ಮಾಲೋ 111, ಮುನ್ನುಡಿ). [ಸಂ.) 

ವಾಚೃತ್ವ (ನಾ). ಇ ವಾಚ್ಕ ೬ : ವಾಚಕವಾಚ್ಮತ್ವದಿನಾ ಸೂಚಕಮಾ ಸೂತ್ರದಲ್ಲಿ 
ಶಬ್ದಾರ್ಥತೃದೊಲ್ಕೆ ಚತುರತೆಯಿಂ ತಿಳಿಯ್ಕೆ ಗೋಚರಮಲ್ತಿದು ಮದೀಯ ದಯೆಯಿಂದೆ 
ವಿನಾ (ಹಾಲಾಸ್ಕ. ೧-೭-೩೦). ([ಸಂ.) 

ವಾಚ್ಕಲಿಂಗ (ನಾ). ಒಂಬತ್ತು ಲಿಂಗಗಳಲ್ಲಿ ಒಂದು ; ವಿಶೇಷ್ಠದ ಲಿಂಗಕ್ಕೆ 
ಅನುಸಾರವಾಗಿರುವ ವಿಶೇಷ್ಕಾಧೀನಲಿಂಗ : ಬಗೆ ನೀನಾನ್ತಾನೆಂಬುಕ್ತಿಗಳುಂ 
ಗುಣವಚನಸರ್ವನಾಮಬಹುವ್ರೀಹಿಗಳುಂ ಕೃತ್ತದ್ದಿತಸಂಖೈಗಳುಂ ಸಲೆ ವಾಚ್ಮ 
ಲಿಂಗಮೆಂದೀ ಕ್ರಮದಿಂ (ಶಮದ. ೮೯); ಆನ್‌ , ನಾನ್‌ , ನೀನ್‌ , ತಾನ್‌ ಎಂಬ ಶಬ್ದಗಳೂ 
ಈ ಜಾತಿಯವು. ಇವು "ವಾಚ್ಮಲಿಂಗ'ಗಳು (ಕೈಪಿಡಿ. ೩೩). ([ಸಂ.1 

ವಾಚ್ಯಲಿಂಗಕ (ಗು). [ವ್ಮಾಕ] ವಿಶೇಷಣವಾಗಿರುವ. [ಸಂ.] 

ವಾಚ್ಯಾಯನ (ನಾ). ವಾಚ್ಮನೆಂಬ ವೈದಿಕಮಹರ್ಷಿಯ ಪರಂಪರೆಗೆ 
ಸೇರಿದ ವ್ಯಕ್ತಿ : ಬುಧರ ಮತಿಸಂಪಾದನೆಗೆ ಮುಖಗೊಡದ ವಾಚ್ಮಾಯನರ 
ಚೇತನಕೆ ಹೋದ ಹೊಲಬಳವಡದ . . . ಶಿವನನು ಕಂಡನಬುಜಭವ (ಕುವ್ಮಾಕೆ. ೬-೧೭). 

[ಸಂ.1 

ವಾಚ್ಯಾರ್ಥ (ನಾ). ಶಬ್ದವನ್ನು ಕೇಳಿದ ಕೂಡಲೆ ತೋರುವ ಅರ್ಥ ; ನೇರವಾಗಿ 
ತಿಳಿಯುವ ಅರ್ಥ : ಪದಗಳಿಗೆ ವಾಚ್ಕಾರ್ಥ ಲಕ್ಷಾ ರ್ಥಮೆಂದರ್ಥದೃಯಮಿಪ್ಪುದು 
(ಎವೇಕ. ೪೪); ಒಂದು ಶಬ್ದವನ್ನು ಕೇಳಿದ ಕೂಡಲೇ ತಟ್ಟನೆ ಮನಸ್ಸಿಗೆ ಹೊಳೆಯುವ 
ಅದರ ಸುಪ್ರಸಿದ್ಧವಾದ ಅರ್ಥವು ಮುಖ್ಕಾರ್ಥ ಅಥವಾ ವಾಚ್ಕಾರ್ಥವೆನ್ನಿಸುತ್ತದೆ 
(ಕೈವಿಡಿ. ೧೭೬). ([ಸಂ.] 

ವಾಜ್ಮ (ನಾ). ೧. ಶಿಲ್ಪಿ ; ಕುಶಲಕರ್ಮಿ :(8. ೨. ಅಕ್ಕಸಾಲಿಗ ; ಚಿನಿವಾರ : 
ವಾಜನ ಕೇರಿಯಲ್ಲಿ ಸೂಜಿಯ ಮಾರುವ ಸೋಜಿಗದ ಹೆಣ್ಣೆ (ಕರಿಕ. ೫೩-೧೦); ಆವೇಶನಂ, 
ಶಿಲ್ಪಶಾಲಾ - ೨ ಅಕ್ಕಸಾಲಿಗರ ಕಾರ್ಯಾನೆ, ಪಟ್ಟಡಿಮನೆ, ವಾಜರ ಮನೆ 
(ಸಿದ್ಧಾಂತ. ೧೦೦. "ಓಜ್ಮ' ಪರಾ. ೩. ಬಡಗಿ : ಇದನ್ನು ಮಾಡುವವ ಹಾಗೂ 
ಇದರ ಯೋಗಕ್ಷೇಮ ನೋಡಿಕೊಳ್ಳುವವ ವಾಜರವನು (ಟೋರೆಡೇ. ೨೫). [ಆ ಒವರು] 


ವಾಜ್ಮ 


ವಾಜ್ಮ (ನಾ). ೧. ಪಕ್ಷಿಯ ಗರಿ, - ರೆಕ್ಕೆ : “ಪತ್ರ ತನೂರುಹ ವಾಜ ಪತತ್ರಚ್ಚದ 
ಪಿಂಛ ಪಕ್ಷನಾಮಂ ಗಟ್‌'' (ವಸ್ತುಕೋ ೪೧-೧೦). ೨. ಬಾಣದ ಗರಿ : "ಬಾಣದ ಗಟ್‌ 
ಪತ್ರಪಾಳಿ ವಾಜಮೆನಿಕ್ಕುಂ'' (ವಸ್ತುಕೋ 6೫-೧೯). ೩. ಯುದ್ಧ ; ಕದನ. ೪. ತುಪ್ಪ. 
೫. (ಅನ್ನ, ಮೇಲೋಗರ ಮುಂತಾದ) ಆಹಾರಪದಾರ್ಥ. ೬. ಯಜ್ಞ ; 
ಯಾಗ. ೭. ಯಜ್ಞದ 'ಕಡೆಯ ಮಂತ್ರ. ೮. ಶಕ್ತಿ ; ಬಲ ; ಕಸುವು: 
ಲಿಂಗವನೊಂದು ಶಿಶುಗೆ ಗುರು ಧರಿಸೆ ವಾಜದೆ ಪಿಡಿಯಲು (ವೀಶೈವು ೮-೧-೩೫). 
೯. ವೇಗ ; ರಭಸ. ೧೦. ಕುದುರೆಯ ನಡಗೆಗಳಲ್ಲಿ ಒಂದು ಬಗೆ : ""ರಂಹಃ , 
ತೆರು... ಒವಃ, ವಾಜಃ - ಈ ೮ ಕುದಿರೆಯ ವೇಗಂ'' (ಹಲಾಯು. ೭೩-೨೮೯). 
೧೧. ಒಂದು ಬಗೆಯ ಮರ : "“ತರುಭೇದಂ ಫೃತ ಶಾಕಮಶ್ವಗತಿಯುಂ ತೂರ್ಣಂ 
ಮಖಾಂತ್ಕಂ ಛದಂ ನಿರುತಂ ವಾಜ [ಪಾರಾಂ. ಜಿ|ಯೆನಿಕ್ಕು'' (ನಾನಾರ. ೧೨೫). |ಸಂ.1 
ಜನಿಕ (ಗು). ಯಜ್ಞಕ್ಕೆ ಸಂಬಂಧಿಸಿದ ; ಯಾಗಕ್ಕೆ ಸಂಬಂಧಪಟ್ಟ (7?) : 
ಭೀಮ ಫಲುಗುಣರು ಮನದೊಳಗೆ ಕೌರವನ ಕರುಳನು ತನಿರಕುತದಲಿ ಕುದಿಸಿದರು 
ವಾಜನಿಕಕರ್ಮಕ್ರಿಯೆಗೆ (ವಾರಾಂ. ನಿಜಜನಿತಕರ್ಮಕ್ರಮವ, ವಾಚನಿತಕರ್ಮಕ್ರಿಯೆ!ಗೆ 
ನೆನೆವುದನಟ್‌ ದನಾ ಭೂಪ (ಕುವ್ಮಾಸ. ೧೪-೭೫). ಸಂ.) 

ವಾಜಪೇಯ (ನಾ). ಒಂದು ಬಗೆಯ ಯಜ್ಞ : ಅಗ್ನಿಷ್ಟೋಮ . . . ವಾಜಪೇಯ 
ಪೌಂಡರೀಕಾದಿ ಮಹಾಕ್ರತುಗಳಂ (ಎವೇಕ. ೧೩೪); ನೂಆಶ್ವಮೇಧಂಗಳನನಿತೆ 
ವಾಜಪೇಯಂಗಳನೆಸಗಿ (ಅದ್ಭುತ. ೭-೧೭). [ಸಂ.] 

ವಾಜಬಿ, ವಾಜಮಿ, ವಾಜವಿ, ವಾಜಿಬಿ, ವಾಜಿಮಿ, ವಾಜ್ಮಿ (ಗು).೧. ತಕ್ಕ ; 
ಅರ್ಹವಾದ ; ಯೋಗ್ಕವಾದ : ಈ ಅಮರಸೂಳ್ಕದ ಮಾತನ್ನು ವಾಜಬಿ 
ದರಿಯಾಪ್ಟು ಮಾಡುವ ಬಗೆ, ಮಲೆವಾರಿ ಕಮಾಷನ್‌ಸಾಹೇಬರು ಕೇಪ್ಟನ್‌ 
ಮಾವಿನಿಸಾಹೇಬರವರನ್ನು . . . ಕಳುಹಿಸಿಕೊಟ್ಟಿದ್ದರಿಂದ (ರಾಜೇಂದ್ರ. ೧೧೪); ಬಾಕಿ 
ನಿಂತದ್ದರಲ್ಲಿ ವಾಜಬಿ ಅಳತೆ ಮಾಡಿಸಿ ಸಮವಾಗಿ ಎರಡು ರಾಶಿ ಮಾಡಿಸಿ 
(ಮಹಾವಂ. ॥ ೬೪). ೨. ವಾಡಿಕೆಯಾಗಿರುವ ; ರೂಢಿಯಲ್ಲಿರುವ : ಕುಲ್ಲು ಆದ 
ದವಸಕ್ಕೆ ವಾಜಬಿ ಆಯ ವಗೈರೆ ಹೋಗಲಾಗಿ (ಮಹಾವಂ. ॥, ೬೪). (ನಾ). 
೩. ಸಮಂಜಸವಾದುದು ; ಯೋಗ್ಯವಾದುದು ; ತಕ್ಕುದು : ಕಾಲುಪಾಲು 
ಹೊಲ ಯಾ ಉಜಿಗೆ ಸಲುವುದು ವಾಜಬಿಯಾಗಿಯಿದ್ದಲ್ಲಿ ಯಾಗಲೂ ಯಿವಗೆ ಬಿಡಿಶಿ 
ಕೊಡುವುದು (ಎಕ. ೪115), ಚನ್ನಗಿ. ೮೫-೨೭; 1823). ೪. ಕಾನೂನುಬದ್ಧವಾದುದು : 
ಯಾ ವಿಷಯವಾಗಿ ತಣ್ಟ್ಣೆಬಣ್ಟೆಗಳ ಮಾಡಿದಲ್ಲಿ ನೀವು ವಾಜಬಿಯಿದ್ದ ಮೇರೆಗೆ 
ಚಂನ್ನಾಗಿ ದರ್ಕಾಃಪ್ಹ ಮಾಡಿ ಸಾಬಕ್ಕು ಮಾಮುಲ್ಲು ಪ್ರಕಾರಕ್ಕೆ ನಡೆದುಕೊಳುವ ಹಾಗೆ 
. * « ಜೋರ ತಾಕಿಯಿತು ಮಾಡುವದು (ಮೈಲರಿ. ೧೯೩೦, ೪೩-೩೧; 1812). 
ವಾಜಮಿ : ೧. ನಾಕ ಮಂದಿ ಏನ ಹೇಳತಾರ ವಾಜಮಿ ಧಾರಣೆಗೆ ಕೊಡತೇವೆ 
(ಅನ್ನ. ೧೦೩); ಆಚಾರೆಪ್ಪ ಹೇಳೂದೆಲ್ಲ ವಾಜಮಿ ಮಾತು (ಗ್ರಾಮಾಯ. ೪೮). ೩. ಅವಳ 
ಮೊದಲ ಬಾಣಂತಿತನ ತೌರಿನಲ್ಲಿ ಆಗುವದು, ರೂಢಿಯಂತೆ, ಸಂಪ್ರದಾಯದಂತೆ ವಾಜಮಿ 
(ದೀಪಹ. 1, ೧೯೧. ವಾಜವಿ : ೧. ವಾಜವೀ ಮಾತು. ಇದೇನು ಯಾರೋ ಒಳಗೆ 
ಬರುತ್ತಿರುವ ಹಾಗಿದೆ (ಶಿವದ. ೭೧). ವಾಜಿಬಿ : ೧. ಸ್ವಾಮಿಗಳವರಿಗೂ ಇವರ 
ಪರಿವಾರಕ್ಕು ಸಹಾ ವಾಜಿಬಿ ಖರೀದಿಗೆ ಬೇಕಾದ ಸಾಮಾನು ಕೊಡಿಸಿಕೊಟ್ಟು 

ವಾಜಮಿ : ೧. “ವಾಜಿಮಿ = ಯೋಗ” (ಜಾನಕೋ ೪೪). 
೩. ವಾಜಿಮಿಯಲ್ಲದ ಒಂದೂ ಮಾತನ್ನು ನಾನು ಅನ್ನುವವನಲ್ಲ (ಮರವ. ೧೫೯). 
ವಾಜ್ಮೆ : ೩. ವಾಜ್ಮಿ ಹೌದಲ್ಲೊ ನಾ ಅಂಬೋದು? (ಮಿಂಜಹು. ೭); ನಿನಗ ಸಿಟ್ಟು 
ಬರೋದು ವಾಜ್ಮಿ, ನಾಚಿಕೆ ಆಗೋದೂ ವಾಜ್ಮಿ (ಪುರುಷ ೧೪೩). 

[€-- ಆರ. ಹಿಂ. ವಾಜಿಬ್‌ , ವಾಜಿಬಿಲ/ ಮರಾ. ವಾಜಬೀ , ವಾಜಬ್‌ , ವಾಜವೀ, 

ವಾಜಿಬ್‌ , ವಾಜಿಬೀ , ವಾಜೀಬ್‌ , ವಾಜೀಬಿ.! ತುಳು. ವಾಜಬಿ , ವಾಜ್ಠ್ಮ) 

ವಾಜಬ್ಯಿ (ಅ). ೧. ಸರಿಯಾಗಿ ; ಸಮಂಜಸವಾಗಿ : ಕಾಲು ಪಾಲು, ಹೊಲಾ 
ಬಿಟ್ಟುಕೊಡದೆ ಯಿರ್ರುವದಕ್ಕೆ ಕಾರಣವೇನು ಸ್ಥಳದಲ್ಲಿ ವಾಜಬಿ ವಿಚಾರ್ರಿಶಿ . . . 
ಕೊಡುವುದು ವಾಡಿಕೆಯಾಗಿ ; 
ರೂಢಿಯಾಗಿ : ಮಾರ್ಗದಲ್ಲಿ ಮಾರ್ರಿಕೊಂಡ ಗೋಣಿಗೆ ವಾಜಬಿ ಬರತಕ ಸುಂಕ್ಕಾ 


(ಗುರುದ. ೧೦). 


(ಎಕ್ಕ. i (5), ಚನ್ನಗಿ. ೮೫-೯೨; 1891). ೨. 


೭೮೩೨ 


25 


40 


ವಾಜಿಷ 


ತೆಗೆದುಕೊಳುವದು (ಮೈಲರಿ. ೧೯೩೮, ೨೦-೮: 1816). 

ವಾಜಮಿ "ವಾಜಬ್ಮಿ' ನೋ. 

ವಾಜವಿ "ವಾಜಬಿ' ನೋ. 

ವಾಜಸನಿ (ನಾ). ವಾಜಸನೇಯಾಸಂಹಿತೆಯಿಂದ ವರ್ಣಿಸಲ್ಪಡುವವನು ; 
ವಿಷ್ಣು ಸಕಲೋಪನಿಷತ್ಚ ಶತಿಪಾದ್ಮನಾಗಿರ್ಪುದರಿಂದ 
ವಾಜಸನಿಯೆಂದು ವೆಸರ್‌ (ಭಾರಜಾಂ. ೪೩). (ಸಂ. ವಾಜಸನೀ] 

ವಾಜಸನೇಯ (ನಾ). ೧. ವಾಜಸನೇಯಾಸಂಹಿತೆ ಆಢ'ವಾ ಶುಕ 
ಯಜುರ್ಮೇದವನ್ನು ರಚಿಸಿದ ಯಹಿ ; ಯಾಜ್ಞವಲ್ಕ್ಯ. ೨. ಉಪನಿಷತ್ತುಗಳಲ್ಲಿ 
ಒಂದು ; ವಾಜಸನೇಯಾಸಂಹಿತೆ : ಶ್ರೀರುದ್ರ ಬೃಹದಾರಣ್ಮಕ . . . 
ವಾಜಸನೇಯ।[ವಾಠಾ. ವಾಜಸನಯ, ವಾಜಸನೀಯ] . . . ಮುಂಡಕವೆಂಬಿವು 
ಮೊದಲಾದವೇ ಉಪನಿಷತ್ತುಗಳು (ವಿವೇಕ. ೫). [ಸಂ.] 

ವಾಜಿ (ಗು). ೧. ರಭಸವಾದ ; ವೇಗವುಳ್ಳ. ೨. ಕಸುವುಳ್ಳ ; ಸಮರ್ಥವಾದ. 
೩. ರೆಕ್ಕೆಗಳುಳ್ಳ. (ನಾ). ೪. ರಭಸ ; ವೇಗ : ಮೊತ್ತದ ತುರಗಂಗಳು ಬೆಂಡೇಳೆ 
ರಧತತಿ ವಾಜಿಯೊಳ್ಳೆತರೆ [ಮಾಲಾ. ನಾಲ್ಮೆಸೆಗೆಯ್ತರೆ] ಕವಿದು (ಹಚಕಾ. ೧೨-೩೦ ರಗಳೆ); 
೫. ಕುದುರೆ ; ಅಶ್ವ : ಸೇನಾಪತಿ ಸ್ಥಪತಿ ಗೃಹಪತಿ ಪುರೋಹಿತ ಗಜ ವಾಜಿ 
ಸ್ತ್ರೀರತ್ನಗಳೆಂಬೇಟುಂ ಜೀವರತ್ನಂಗಳುಮಂ . . . ಅರ್ಚಿಸಿ (ಚಂದ್ರವು ೬-೧೦೧ ವ); 
ಪವನಜವಮಂ ಮುಂಚಿ ವಾಜಿಗಳೋಟಂಗೊಂಡುವು (ರಾಮೂಕ್ವ. ೩೦-೨). ೬. ಬಾಣ ; 
ಶರ :""ವಾಜೀ- ಕುದುರೆ, ಬಾಣ, ಹಸ್ತಿ '' (ಸಿದ್ಧಾಂತಿ. ೪೦೦). ಪಿ. ರೆಕ್ಕೆಗಳುಳ್ಳುದು ಸ 
ಪಕ್ಷಿ ; ಹಕ್ಕಿ : ಸಂಚರಿಪ ಸಕಲ ಮನರಾಜಿಗಳ ವಾಜಿಗಳ ತಡಿವಿಡಿದ ವೃಕ್ಷಂಗಳ 
. ೬. ಕಂಡಳು (ಚಿಬವು. ೪-೨೦). ಆ. ಎಲುಬು. ೯. ಶತ್ರು : ""ತುರಗ ವಿಯಚ್ಚರಾಸ್ಮಿ 
ರಿಪುಮಾರ್ಗಣಮೆಂಬಿವು ವಾಜಿಯಕ್ಕುಂ'' (ನಾನಾರ. ೩೬). ೧೦. ಒಂದು ಬಗೆಯ 
ಸಸ್ಮ : "ವಾಜಿದಂತಕ' ಪರಾ. ೧೧. ದುಂಬಿ. ೧೨. ಮೇಲೋಗರ. 
೧೩. ಯಜ್ಞ. ೧೪. ರೆಕ್ಕೆ ; ಗರಿ : ""ತರುವಿನೊಳುಂ ತುಂಬೆಯೊಳುಲ್‌ 
ತುರಗದೊಳುಂ ಶಾಖದೊಳಗೆ ಯಜ್ಞದಿ ಗರಿಯೋಳ್‌ ಸರಿಗಾರು ವಾಜಿ ಶಬ್ದಂ'' 
(ನಾನಾಕಂ. ೧೪೭). ಸಂ. ಮವಾಜಿನ್‌] 

ವಾಜಿಕರಿ (ನಾ). ಒಂದು ಬಗೆಯ ; ವಾಜಿಗಂಧ : "“ವಾಜಿಕರೀ, 
ವಾಚಿಗಂಧ -- ಈಯೆರಡುಂ ಅಂಗುರು'' (ಓಷಧಿ. ೧೫೧). (7) 

ವಾಜಿಯುರ (ನಾ). ಒಂದು ಬಗೆಯ ಸಸ್ಕ : ""ವಾಜಿಖುರಾ - ಕರಿಯ ಗಿರಿಕರ್ಣಿಕೆ'' 
(ಓಷಧಿ. ೧೫೧). [7] 

ವಾಜಿಗಂಧ (ನಾ). ಒಂದು ಬಗೆಯ ಸಸ್ಯ ; ಅಂಗುರದ ಗಿಡ ; ಅಶ್ವಗಂಧ : 
““ವಾಜಿಕರೀ ವಾಜಿಗಂಧ -- ಈ ಯೆರಡುಂ ಅಂಗುರು'' (ಓಪಧಿ. ೧೫೧). 

(ಸಂ. ವಾಜಿಗಂಧಾ) 

ವಾಜಿತರ (ನಾ). ಒಂದು ಬಗೆಯ ಕತ್ತೆ ; ಹೇಸರಗತ್ತೆ : ""ಚಕ್ರಿಪತಿ ವಾಚಿತರ 
ಮೆನಲು ಪೇಸರಗತ್ತೆಯಕ್ಕು'' (ಮಂಗರಾ. ೫-೯). "ಆಶ್ವತರ' ಪರಾ. ([ಸಂ.1 

ವಾಜಿದಂತಕ (ನಾ). ಒಂದು ಬಗೆಯ ಸಸ್ಕ ; ಆಡುಸೋಗೆ : ""ವೈದ್ಮಮಾತಾ 

. ವಾಜಿದಂತಕ: - ೮ ಅಡ್ಡಸರದ ಗಿಡ, ಆಡುಸೋಗೇಗಿಡದ ಹೆಸರು'' 


[ಆ ವಾಜಬಿ,] 


: ವಾಜಸನೇಯಾದಿ 


ಸಹ 
ಸಿಸ್ಮ 


(ಸಿದ್ಧಾಂತಿ. ೩೫). |ಸಂ.) 
ವಾಜಿದಂತಿಕೆ (ನಾ). ಒಂದು ಬಗೆಯ ಸಸ್ಮ : “ವಾಜಿದಂತಿಕಾ - ಕುರುಟಿಗೆ'' 
(ಓಷಧಿ. ೧೫೧). (ಸಂ. ವಾಜಿದಂತಿಕಾ] 


ವಾಜಿನಾಮ (ನಾ). ಒಂದು ಬಗೆಯ ಸಸ್ಮ ; ಕಹಿಪಡವಲಕಾಯಿ 
*“ವಾಜಿನಾಮ -- ಕಹಿಪಡಲ'' (ಒಷಧಿ. ೧೫೧). [ಸಂ.ವಾಜಿನಾಮನ್‌] 

ವಾಜಿನಿ (ನಾ).೧. ಹೆಣ್ಣುಕುದುರೆ : ""ಅರ್ವತೀ. .. ವಾಮಾ, ಪ್ರಸೂತಾ , ವಾಜಿನೀ 
೨. ಈ ೫ ಘೋಲ್‌ಗೆ'' (ಹಲಾಯು. ೩೨-೨೮೬). ೨. ನ ವಾಜಿಗಂಧ. [ಸಂ. ವಾಜಿನೀ। 

ವಾಜಿಪ (ನಾ). ಕುದುರೆಗಳನ್ನು ನೋಡಿಕೊಳ್ಳುವವನು ; ಕಾಸ್ತಾರ: 
ಪೋದುದು ಬೊಮ್ಮಂಗೆ ಶಿರಸ್ಸು ಭಾರ್ಗವನು ಕಣ್ಣಾಣಂ ನಳಂ ವಾಜಿಪಂ . . . 
ವಿಧಿಯಂ ಮಾಟುವನಾವನೈ (ಸೋಮೇಶ. ೨೭). [ಸಂ] 


ವಾಜಿಬಳ 


ವಾಜಿಬಳ (ನಾ). ಚತುರಂಗಬಲದಲ್ಲಿ ಒಂದು ; ಕುದುರೆಯ ಪಡೆ, - ಸೈನ್ಯ : 

ಬಳವದರಾತಿಸೇನೆ ಕಡೆ ವಾಜಿಬಳಂ ಪೆಜಪಿಂಗೆ (ಎಕ. ೪1, ಸೊರಬ. ೧೮೪-೭; 10೮2). 
[ಸಂ. ವಾಜಿಬಲ। 

ವಾಜಿಬಿ 'ವಾಜಬಿ' ನೋ. 

ವಾಜಿಯೋಜನ (ನಾ). ಕುದುರೆಯ ಆಹಾರವಾದ ಹುರುಳಿ, ಕಡಲೆ 
ಮುಂತಾದ ಧಾನ್ಯ : '"ವಾಜಿಭೋಜನಃ -- ಕಡಲೆ, ಹೆಸರು, ಹುರುಳಿ'' 
(ಓಪಧಿ. ೧೫೧). ([ಸಂ.1 

ವಾಜಿಮಿ "ವಾಜಬಿ' ನೋ. 

ವಾಜಿಮೇಧ (ನಾ). (ಚಕ್ರವರ್ತಿಸಾಮಂತರು ದಿಗ್ವಿಜಯದ ನಂತರದಲ್ಲಿ) 
ಕುದುರೆಯನ್ನು ಬಲಿಯನ್ನಾಗಿ ಅರ್ಪಿಸಿ ಮಾಡುವ ಯಾಗ ; ಅಶ್ವಮೇಧ : 
ರಾಘವಂ ಪಂತೆ ರಾವಣನಂ ಮಧಿಸಿ ವಾಜಿಮೇಧದೊಳ್ಳಾರ್ವರಂ ತಣಿಪಿದಂ 
(ಜೈಮಿಭಾ. ೨-೨೫). [ಸಂ.] 

ವಾಜಿಮೇದಗೆಯ್‌ (ಕ್ರಿ). ಅಶ್ಚಮೇಧಯಾಗವನ್ನು ಮಾಡು : ಕುಲಿಶಧರನ 
ಗೆದ್ದು ಕುವಲಯದೊಳು ಭುಜಬಲವಿಕ್ರಮದಲಿ ಸೌಭಾಗ್ಮದುನ್ನತಿಯಿಂದ ಬಲಿ 
ವಾಜಿಮೇಧಗೆಯ್ಕಲು (ವುರಂದ. ಧಾ. ೧-೧೩೩-೫). [ವಾಜಿಮೇಧ + ಕೆಯ್‌ | 

ವಾಜಿರಾಜಿ (ನಾ). ೧. ಕುದುರೆಗಳ ಗುಂಪು. ೨. ಪಕ್ಷಿಗಳ ಸಮೂಹ. ೧,೨: 
ನಾಗಪೂಗಂಗಳಿಂ ವಾಜಿರಾಜಿಗಳೊಳಿಂಬಾಗಿರ್ದ ಸ್ಮಂದನೋದ್ದು ,ಮಗಳಂದೆ . . . 
ಪುಂಡರೀಕಾಳಿಯಿಂ ಶರಕುಲದೊಳಾ ಗಿರೀಂದ್ರನ ಮಹಾಸ್ಕೆನ್ನಮೆನೆ ಬಳಸಿದ ಕಾನನಂ 
ಕಣ್ಣೆಸೆದುದು (ಚೆಬಪು ೫೩-೧೫). [ಸಂ.] 

ವಾಜಿವದನ (ನಾ). ಕುದುರೆಯ ಮುಖವನ್ನು ಧರಿಸಿದ ವಿಷ್ಣುವಿನ ಒಂದು 
ರೂಪ ; ಹಯವದನ : ವಾಜಿವದನ ಭಾರ್ಗವ ಕೃಷ್ಣದೇವರ ನೆನೆದು 
ಮೂಜಗದೊಳು ಚೇತನ ಜಡವ್ಮಾಪ್ತಿಯ ತಿಳಿಯೆ . . . ವಾಜಪೇಯಯಜ್ಞಫಲ 
ಬರುವದು ಜನಕೆ (ಎದಾಕ್ಕ ೬೧-೨೪). [ಸಂ.] 

ವಾಜಿವಲ್ಲಭ (ನಾ). ಒಂದು ಬಗೆಯ ಸಸ್ಕ ; ನೆಲಗುಂಬಳ : 
ನೆಲಗುಂಬಳ'' (ಓಷಧಿ. ೧೫೨). |?] 

ವಾಜಿಶಾಲಹರ (ನಾ). ಯಜ್ಞಶಾಲೆಯನ್ನು ಧ್ವಂಸಮಾಡಿದವನು ; ಶಿವ: 

ತಕ್ರಾ ನ ಖಾಹನಾನನ ವಾಜಿಶಾಲಹರ ಶುಕ್ರಶಿಷ್ಠಾಧಿಪಶಿರೋಮಾಲ . . . ಸಂಗಮೇಶ 


"'ವಾಜಿವ 


ಭ - 


ರಕ್ಷಿಪುದೆನ್ನನು (ಪ್ರೌಢರಾ. 6-೧). [ಸಂ.) 

ವಾಜಿಶಾಲೆ(ನಾ). ಕುದುರೆಯ ಲಾಯ:; ಅಶ್ಚಶಾಲೆ :'"ವಾಜಿಶಾಲಾ, ಮಂದುರಾ 
- ಈ ೨ ಕುದಿರೆಯ ಮಂದಿ(ದು)ರಂ'' (ಹಲಾಯು. ೫೦-೧೪೧). ([ಸಂ. ವಾಜಿಶಾಲಾ। 

ವಾಜೀಕರ (ಗು). ಕಾಮೋದ್ದೀಪನಗೊಳಿಸುವ ; ಸಂಭೋಗದ ಅಭಿಲಾಷೆಯನ್ನು 
ತೀವ್ರಗೊಳಿಸುವ : ವಾಜೀಕರ ಔಷಧಯೋಗಗಳನ್ನು ಸೇವಿಸಲು ಇಚ್ಚಿಸುವ 
ಫುರುಷನು ಮೊದಲು ಶರೀರವನ್ನು ವಿರೇಚನಾದಿಗಳಿಂದ ಶೋಧಿಸಿಕೊಂಡು . , . 
ವಾಜೀಕರಯೋಗಗಳನ್ನು ಸೇವಿಸಬೇಕು (ವೈದ್ಮಸಾ. ॥, ೨೪೭). ([ಸಂ.) 

-ವಾಜೀಕರಣ (ನಾ). ೧. ಕಾಮೋದ್ದೀಪನೆ ; ಭೋಗಾಭಿಲಾಷೆ : ವಿಧವಿಧವಾದ 
ಪಪ್ಟಿಕರವಾದ ಆಹಾರಗಳ ಭೋಜನವ ಮಾಡುವುದರಿಂದಲೂ . . . ಮಾನವರಿಗೆ 
ವಾಜೀಕರಣವಹುದು (ವೈದ್ಮಸಾ 1, ೨೪೩). ೨. ಕಾಮೋದ್ದೀಪನಸಾಧನೆಗಳಿಂದ 
ಸಂಭೋಗದ ಅಭಿಲಾಷೆಯನ್ನು ತೀವ್ರಗೊಳಿಸುವುದು. ೩. ಇ ವಾಜೀಕರಣ 
ತಂತ್ರ : ಮನುಷ್ಯ . . . ಸತ್ಸಂತಾನವನ್ನು ಪಡೆಯುವುದಕ್ಕೋಸ್ಕರ ವಾಜೀಕರಣವೆಂಬ 
ವಿಧಿಯುಂಟು (ಕವಿಕೋ 1 ಆ೫೦). ಸಂ.) 

ವಾಜೀಕರಣತಂತ್ರ (ನಾ). (ವೈದ್ಯಶಾ] ಆಯುರ್ವೇದದ ಒಂದು ಅಂಗ; 


ಕಾಮೋದ್ದೀಪನವನ್ನು ಸಾಧಿಸುವ ಪ್ರಯೋಗಗಳನ್ನು ತಿಳಿಸುವ ಶಾಸ್ತ್ರೀಯ 


ವಾದ ಕ್ರಮ ; ವೀರ್ಯವೃದ್ದಿ ಮಾಡುವ ಸಾಧನಗಳನ್ನು ತಿಳಿಸುವ 
ತಂತ್ರ, - ಶಾಸ್ತ್ರ : ಆಯುರ್ವೇದವನ್ನು ಶಲ್ಕ, ಶಾಲಾಕ್ಕ, ಕಾಯಚಿಕಿತ್ಸಾ, 


ಕೌಮಾರಭ್ಯತ, ಆಗದತಂತ್ರ (ವಿಷಚಿಕಿತ್ಸಾ), ರಸಾಯನತಂತ್ರ ಮತ್ತು ವಾಜೀಕರಣ 
ತಂತ್ರಗಳೆಂದು ಎಂಟು ವಿಧವಾಗಿ ಮಾಡಿದ್ದಾರೆ (ಕವಿಕೋ. 1, ಆ೫೦). [ಸಂ.) 


೭೮೩೩ 


40 


ವಾಟಣಿ 


ಮಾಜೇಕರದ್ರವ್ಯ (ನಾ). [ವೈದ್ಯಶಾ।] ಕಾಮೋದ್ದೀಪನವನ್ನುಂಟುಮಾಡುವ 
ವಸ್ತು : ಯಾವ ದ್ರವ್ಯವು ತನ್ನ ಗುಣಗಳ ಪ್ರಭಾವದಿಂದ ತನ್ನನ್ನು ಸೇವಿಸುವ 
ಪುರುಷನನ್ನು ಸಂಭೋಗದಲ್ಲಿ ಕುದುರೆಯಂತೆ ಸಮರ್ಥನನ್ನಾಗಿ ಮಾಡುವದೋ ಆ 
ದ್ರವ್ಯವನ್ನು ವಾಜೀಕರದ್ರವ್ಕವೆಂದು ವೈದ್ಮಶ್ರೇಷ್ಠರಾದ ಯಷಿಗಳು ಹೇಳಿರುವರು 
(ವೈದ್ಮಸಾ. ॥. ೨೪೬). (ಸಂ. 

ವಾಜೀಶ (ನಾ).೧. ಕುದುರೆಗಳಲ್ಲಿ ಉತ್ತಮವಾದುದು ;ಶ್ರೇಷ್ಠವಾದ ಕುದುರೆ. 
೨. ಪಕ್ಷಿಗಳ ಒಡೆಯ ; ಗರುಡ. ೧, ೨ : ಸೃಸ್ತಿಶ್ರೀಪ್ರಿಯನರ್ಜ್ನುನೋರ್ಜ್ಜತಯಶಂ 
ವಾಜೀಶಯಾನೋತ್ಸವಂ ಎಸೆದಂ ಶ್ರೀವಿಷ್ಣು ಸಾವ್ಕಾನ್ವಯಂ 
(ಎಕ. ೪, ಬೇಲೂರು. ೧೧೪-೩; 1173). [೫0.] 

ವಾಜುಪೇಯಾಜಿ (ನಾ). ಒಬ್ಬಾತನ ಹೆಸರು : ಸ್ಪಸ್ತಿಶ್ರೀ ನೆಕುಣ್ಷ್ಣರಾ 
ವಾಜುಪೇಯಾಜಿಯಾ ಮಗನ್‌ ಜನ್ನನ್ಕೊಟ್ಟದು (ಎಕ ೪1೬ಶಿಕಾರಿ. ೪೫-೫೯; ಸು. 600 7). 
"ಸೋಮಯಾಜಿ' ಪರಾ. (ಆ ಸಂ. ವಾಜಪೇಯಯಾಜಿನ್‌] 

ವಾಜ್ಮಿ "ವಾಜಬಿ' ನೋ. 

ವಾಟ (ನಾ). (ನೆಲ, ಛಾವಣಿ ಮುಂತಾದುವುಗಳ) ಇಳಿಟಾರು ; ಇಳುಕಲು: 
ಪ್ರವಣಃ - ಕ್ರಮದಿಂದ ವಾಟವಾಗಿ ಇಳಿಯತಕ್ಕ ನೆಲ (ಸಿದ್ದಾಂತ ೬೮೮). 

(ದೇ. ॥ ತಮಿ. ಮಲ. ವಾಟ್ಟಮ್‌; ತೆಲು. ವಾಟಮು] 

ವಾಟ್ಮ (ನಾ). ೧. ಕಟ್ಟುಡದ ಸುತ್ತಲೂ ಇರುವ ಬೇಲಿ, - ಆವರಣ ; ಪೌಳಿ. 
೨. ಅವರಣವುಳ್ಳ ಪ್ರದೇಶ ; ಅಂಗಳ : ಗೋಪುರಂಗಳನುಳ್ಳೆ ವಾಟಂಗಳಗಣಿತಂ 
|ವಾಠಾಂ. ಗೋಪುರಗಳುಳ್ಳಾ ಕವಾಟಂಗಳಗಣಿತಂ) ಗೃಹಮಸಂಖ್ಯಾತಂಗಳು ( ಚಿಬಪು. ೨೯೬). 
೩. ಊರು ಅಥವಾ ಹಳ್ಳಿಯನ್ನು ಸುತ್ತುಗಟ್ಟಿರುವ ಆವರಣ ,- 
ಪ್ರಾಕಾರ, - ಗೋಡೆ ಇತ್ಯಾದಿ : (8. ೪. ಮಾರ್ಗ ; ಹಾದಿ : ಸ್ವಸ್ತ್ಮನವರ, 
ತಪರಮಕಲ್ಮಾ!ಣಾಭ್ಮು!ದಯ ಸಹಸ್ರಫಳಭೋಗಭಾಗಿನಿ ವಾಟ।ಕ್ಕೆ] ಮದದ್ದಿರದಗಾಮಿನಿ 
ರಾಯಜಗದಲ[ಮನೋ]ಜರತಿ (ಕಣಆ. ೯೧-೧-೩೭; 1082); ಮುಂದೆಸೆದುದು 
ಗಣಿಕಾಚಯವಾಟ ಜತಿಗಳೆರ್ದೆಗಾಟ ವಿಟರ ಕಣ್ಣಮರ್ದೂಟಿ (ಉದ್ಭದೇ. ೪-೧೫). 
೫ ನೆಲೆ ; ಆಗರ ; ವಾಸಸ್ಥಾನ : ಕರಿತುರಗದೇರಾಟ ಶರಚಾಪಗಳ ಕೂಟ 
ಸರಿದೊರೆಗಳೊಡನಾಟ ಸಕಲಕಲೆಗಳ ವಾಟ . . . ಭಾವಜ್ಮರುಗಳ ದೊರೆಯಾತ 
(ವೆಂಕಾರಾ. ೨-೧-೨೭); ನಾರಿಯರ್‌ ತಮ್ಮ ತಮ್ಮ ವಾಟ ಹೊಂದಲು (ಪ್ರಸಭಾ. ಟಾ). 
೬. ಮಠ ; ಆಶ್ರಮ : ಅವರ ಸಾಮಾಜಿಕಜೀವನವನ್ನು ಕಾಣಬೇಕಾದರೆ ಅವರ 
""ವಾಟ''ಗಳಿಗೆ ಹೋಗಬೇಕು. ವಾಟಗಳೆಂದರೆ ಬುದ್ಧಸನ್ಮಾಸಿಯರಿರುವ ಮಠಗಳು 
(ಬಾಲಪ್ರ 1, ೩೮೪). ೩. ಗ್ರಾಮ ; ಹಳ್ಳಿ : ಪಟ್ಟಿ ಮತ್ತು ವಾಟೀ, ವಾಟಗಳಿಗೆ 
ದನಗಾರರ ಹಟ್ಟಿ(ಗ್ರಾಮ) ಮತ್ತು ತೋಟವೆಂದು ಎರಡೂ ಅರ್ಥಗಳಿದ್ದುದು 
ಕೋಶಗಳಿಂದ ನಿದರ್ಶನಕ್ಕೆ ಬರುತ್ತಿದೆ (ಕರ್ಣಾಪೂ. ೫). ೮. ತೋಟ ; ವನ : ಪಟ್ಟಿ 
ಮತ್ತು ವಾಟೀ, ವಾಟಗಳಿಗೆ ದನಗಾರರ ಹಟ್ಟಿ (ಗ್ರಾಮ) ಮತ್ತು ತೋಟವೆಂದು 
ಎರಡು ಅರ್ಥಗಳಿದ್ದುದು ಕೋಶಗಳಿಂದ ನಿದರ್ಶನಕ್ಕೆ ಬರುತ್ತಿದೆ (ಕರ್ಣಾಪೂ. ೫). 
೯. ವಟವೃಕ್ಷದಿಂದ ತಯಾರಾದುದು. ೧೦. ಒಂದು ಬಗೆಯ ಸಸ್ಯ: 
"ವಾಟ - ಗುಳ್ಳ, ಕಳ್ಳಂಗಡಲೆ , ಕುರುಟಿಗೆ'' (ಓಷಧಿ. ೧೫೯). ಸಂ.) 

ವಾಟಕ (ನಾ). ತೋಟ ; ಉದಾನ : "“ವಾಟಕಮೆನೆ ಬಾಡಗಮದು'' 
(ಚತುನಿ. ೧೧೮). [ಸಂ.] 

ವಾಟಗ (ನಾ). ನೀರು ಕುಡಿಯುವ ಪಾತ್ರೆ ; ಲೋಟ : ನೀರು ಕುಡಿಯಬೇಕೆಂದು 
ಕೈಯಲ್ಲಿ ಎತ್ತಿದ ವಾಟಗ ಹಾಗೆಯೇ ಇರುತ್ತಿದ್ದಿತು (ಅಕ್ಕಾಜಿ ೨೧); ಕಳುವೂಟ ಆದ 
ಮೇಲೆ ನಮ್ಮ ಕಡೆಯ ಎರಡು ಬೆಳ್ಳಿಯ ವಾಟಗಗಳು ಕಣ್ಮರೆಯಾಗಿ ಈ ಜಗಳದ 
ನಾಟಕ ಸಮಾಪ್ತಿಯಾದಂತಾಯಿತು (ವೈನಿ. ೨೮). [ಇ-- ಮರಾ. ವಾಟಗಾ] 

ವಾಟಣಿ (ನಾ). ಪಾಲು ; ಹಿಸ್ಸೆ : ಇಂಥವನಿಗೆ ಅಣ್ಣ ತಮ್ಮಂದಿರ ವಾಟಣಿಯಂಥ 
ಪ್ರಶ್ನೆಯಲ್ಲಿ ಮಾತಾಡಗೊಡುವುದಿಲ್ಲ (ಮನೆಬೆ. ೫); ನಾವು ಅಣ್ಣ ತಮ್ಮಂದಿರು 
ಇನ್ನೂ ವಾಟಣಿ ಮಾಡಿಕೊಂಡಿರುವದಿಲ್ಲ (ಗಂಮಾಯಿ. ೨೧೦). 

[ಆ-- ಮರಾ. ವಾಟಣೀ , ವಾಂಟಣೀ। 


ವಾಟಾಘಾಟ 


ವಾಟಾಘಾಟ , ವಾಟಾಘಾಟಿ (ನಾ). ವಾದ ವಿವಾದ ; ಚರ್ಚೆ : ಅಕ್ಕ ಅತ್ತೆಯ 
ಮನೆಗೆ (ಪಾಪ, ಅತ್ತೆಯಿಲ್ಲದ ಅತ್ತೆಯ ಮನೆ) ಹೋಗುವ . . . ವಾಟಾಘಾಟ 
ನಡೆದು . . . ಮರುದಿನ ಅಕ್ಕ ಹೊರಡುವುದೆಂದು ಗೊತ್ತಾಯಿತು (ವೈನಿ. ೨೨೮). 
ವಾಟಾಘಾಟಿ : ಹಲಕಿ ಜಾಶಿಯ ಗೋದಿಕಾಳು ಕೂಡಿದ್ದ ಮಾಲವನ್ನು ಅತ್ತ ಕಡೆಗೆ 
ಕಳಿಹಿಸಬಾರದೆಂಬದರ ಬಗ್ಗೆ ವಾಟಾಘಾಟಿಯು ನಡದಿರುತ್ತದೆಂದು ವರ್ತಮಾನಪತ್ರಗಳೆ 
ಮೇಲಿಂದ ಕೇಳಬಲ್ಲೆವು (ಮುಂಬವ್ಮಾ ೯೭); "ಮಗುವಿಗೆ ಹೆಸರೇನಿಡಬೇಕು?' ಎನ್ನುವ 
ಒಗಟು ಕುರಿತು ದೀರ್ಫಕಾಲ "ವಾಟಾಘಾಟಿ'ಯಾಗಿ ಕೊನೆಗೆ... ನಾಮಕರಣಮಾಡಿದರು 
(ಶೋಟಾ ೧೧). (4 ಮರಾ. ವಾಟಘಾಟ್‌, ವಾಟಾಘಾಟ್‌। '" 

ವಾಟಾಘಾಟಿ “ವಾಟಾಘಾಟ' ನೋ. 

ವಾಟಿ (ನಾ). ೧. ನೆಲೆ ; ಹಕ್ಕೆ : ಈಟಿಯ ಪಿಡಿಯುತ ವಾಟಿಯೊಳಿರುತಿಹ 
ಕೂಟದ ಮೃಗಗಳ ನೋಟದಿ ನೋಡುತ (ಹಮಚ. ೧೮-೧೩). ೨. ತೋಟ ; ವನ ; 
ಮೆಟ್‌ವ  ಷಟ್ಟದಪದ್ಮಾಕರವಾಟಿಗಳ ಮುಂದೆ ತರಳನೊರೆದ ನುಡಿಯಂತೆ 
(ಕರಟಾ. ೧-೭); ಆ ದೇವಾಲಯವನ್ನು ಅದರ ಪಕ್ಕದ ವಾಟಿಯನ್ನು . . : 
ಶಾಲೆಗಾಗಿ ಕೊಟ್ಟಿದೆ ಎಂದು ಸುದ್ದಿ ಬಂದಿತು (ಸಣ್ಣಕ ೮೯೭. ೩. ನಿವೇಶನ. 
೪. ಮನೆ ; ನಿವಾಸ. ೫. ಹಾದಿ ; ಮಾರ್ಗ : “ವಾಟೀ ಎ ಬೀದಿಯುಂ, 
ತೋಟಮುಂ'' (ಕಾಶಕ್ಯ. ೩೬೭). ೬. ಪದಾರ್ಥಗಳನ್ನು ಮಾರುವ ಸ್ಥಳ ; ಅಂಗಡಿ : 
ನನ್ನ ವಾಟಿಯಲ್ಲಿ ಕುಡಿಯುವುದಕ್ಕೆ ಬಂದವರು ನನ್ನೊಂದಿಗೆ ಮಾತನಾಡಬಾರದೆ? 
(ಸಣ್ಣಕ. ಆ-೧೦೯). ೭. ಟೊಂಕ. (ಸಂ. ವಾಟೀ] 

ವಾಟಿಕಾರ (ನಾ). ಅಂಗಡಿಯ ಯಜಮಾನ ; ಅಂಗಡಿಕಾರ : ಇವನು ಇತ್ತ 
ವಾಟಿಕಾರನೊಂದಿಗೆ ಮಾತನಾಡುತ್ತಿರುವಾಗ ಆತ್ತ ಮಾರ್ಲೊಪೀಲ್‌ ಕಿವಿಯಲ್ಲಿ... 
ಎಂದನು (ಸಣ್ಣಕ. ೮-೧೧). [ವಾಟೆ 1 - ಕಾರ (ಆ -ಕಾಅ)) 

ವಾಟಿಕೆ (ನಾ). ೧. ತೋಟ ; ಉದಾನ. ೨..ಆವರಣ ; ಪ್ರಾಕಾರ. 

1ಸಂ. ವಾಟಿಕಾ) 

ವಾಟಿಸು (ಕ್ರಿ). ಆವರಿಸು ; ಮುತ್ತು ; ಕವಿ : ಕೋಟೆ ವಾಟಿಸಿದ ಕಟ್ನಲೆಯಂ 
ಸುಪ್ತಿ ಮುತ್ತಿದ ಬೆಳ್ತಿಂಗಳೆ ಬೀಡುವಿಟ್ಟಂತೆ ಕಬ್ಬಲಿಸುವೆಲೆವಳ್ಳಿಯಂ ಬಳಸಿ ಕಟ್‌ಯೆ 
ಪೂತ ಮಲ್ಲಿಗೆಗಳುಂ . . . ಎಸೆಯೆ (ಲೀಲಾವ. ೬-೬೦ ವ). (ವಾಟ + -— ಇಸು) 

ವಾಟಿಹುಳಿ (ನಾ). ಒಂದು ಬಗೆಯ ಹುಳಿಯ ಹಣ್ಣು ; ಆಮಸೋಲು : 
ಬೇವಿನ ಕಡ್ಡಿ , ಹುಣಿಸೆಕಡ್ಡಿ , ಜೀರಿಗೆ, ವಾಟಿಹುಳಿ ಇವಂ ಸಮನಾಗಿ ಅರೆದು ಸಕ್ಕರೆ 
ವೆರಸಿ ಸೇವಿಸಲು ಸಕಲಪೈತ್ಮರೋಗಗಳು ಗುಣಮಕ್ಕುಂ (ಸರವ. ೧೩೪). 

[ಆ-- ತುಳು. ವಾಟೆಪುಳಿ , ಓಂಟೆಪುಳಿ, ಓಟೆಪುಳಿ] 

ವಾಟ್ಮೆ (ನಾ). ೧. ಒಂದು ಬಗೆಯ ತೆಳ್ಳನೆಯ ಬಿದಿರು : ಮಂಟಪದ ಒಂದು 
ಭಾಗ , ಬಿದಿರುಗೂಟಗಳನ್ನು ನೆಟ್ಟು ವಾಟೆಯ ತಟ್ಟೆಗಳನ್ನು ಮರೆಕಟ್ಟಿದುದರಿಂದ , ನಿವಾಸ 
ಯೋಗ್ಯವಾದ ಕೋಣೆಯಾಗಿ ಪರಿವರ್ಶಿತವಾಗಿತ್ತು (ಮಲೆವ. ೬೭೫); ಕೆಲವು ಕಡೆಗಳಲ್ಲಿ 
ಗುರಗಿಬಿದಿರು , ಕೆಂಜಗಿ , ವಾಟೆ, ಕ್ಕಾದಿಗೆ. .. ಮುಂತಾದ ಗಿಡಬಳ್ಳಿ ಪೊದೆಗಳಿದ್ದವು 
(ಪಂಜಪಂ. ೨). ೨. ಒ೦ದು ಬಗೆಯ ಸಸ್ಯ : (ಮೈನಿ ಊ-೧೧೪೨). 1< ಓಟೈ] 

ವಾಟ್ಮೆ (ನಾ). ೧. (ಮಾವು ಮುಂತಾದ) ಹಣ್ಣಿನೊಳಗಿರುವ ಓಟೆ ; 
ಗೊರಟೆ : ಆ ವೃಕ್ಷಗಳು ವಾಟೆಯಿಲ್ಲದೆ ತಿರುಳುಗಳಿಂದ ತುಂಬಿರುವ ಫಲಂಗಳಂ 
ಧರಿಸುವವು (ಸೌಗಂಧಿ. ೪೬-೧೦. ೨. (ತೆಂಗಿನ) ಚಿಪ್ಪು ; ಪರಟೆ : «8. 
೩. ತೊಗಟೆ ; ಸಿಪ್ಪೆ : ಆ ವಾ।ಪಾಠಾ. ವೊಲಟೆಯೊಳಗೆಯುಪ್ಪಿನ ಹುಡಿಯ 
ತಡಹಿಕೊಂಡು ಗೊಂದಣದ ಸಂಭಾರಮಂ ಮೆತ್ತಿ (ಸೂಪಶಾ. ೪-೭೪); ಬಿಲ್ಬಪತ್ರೆವಾಟೆಯ 
ರಸ . . . ಒಣಶುಂಠಿರಸದಿಂದಾದರೂ ಇವೆಲ್ಲವಂ ಸಮಭಾಗವಾಗಿ ಕೂಡಿ ಅರೆದು ಕದಡಿ 
ಹೊಟ್ಟೆಗೆ ತೆಗೆದುಕೊಳ್ಳಲು ವಾಂತಿ ವಿರೇಕಂ ನಿಲ್ಲುವುದು (ಸಠವ್ಮೆ ೨೬೬). [ಆ ಓಟೈ] 

ವಾಟೆ (ನಾ). (2) : ನಾಟಿ ವದನದಿ ಪೊಕ್ಕು ವಕ್ತ ಮೇಲಾಗಿ . . . 
ಹರವರಿಯಾಗಲುಳಿದ ದಳ ನಿಲದೆ ಕಾಲಾಟಗೊಳಲು (ಜಿನಮು. ೨೬-೯). [?] 

ವಾಟೆಗಿಡ (ನಾ). ಒಂದು ಬಗೆಯ ಹುಳಿಯ ಹಣ್ಣು ಬಿಡುವ ಸಸ್ಕ :ವಾಟೆಗಿಡ, 
ವಂಟೆಮರ (ಮೈನಿಗಿ. ೧೦-೧೬೨). "ವಾಟಿಹುಳಿ' ಪರಾ. [ವಾಟೆ 4 ಗಿಡ ( ಗಿಡು)) 


ವಾಟೆ 


೭೮೩೪ 


ವಾಡಿಕೆ 


ವಾಟಿಬಾಳೆ (ನಾ). ಒಂದು ಬಗೆಯ ಬಾಳೆ ; ಕಪ್ಪುರಬಾಳೆ : ಬಾಳೆಯ 
ಗೊನೆಗಳಲ್ಲಿ ಒಂದು ವಾಟೆಬಾಳೆಯ ಗೊನೆಯ ಎರಡು ಹೆಣಿಗೆ ಚೆನ್ನಾಗಿ ಕಳಿತು 
ಹಣ್ಣಾಗಿ. .. ಕಂಗೊಳಿಸುತ್ತಿದ್ದುವು (ಮಲೆವು. ೬೩೫). [ವಾಟೆ, * ಬಾಳೆ (ಇ ಬಾಟೆ)] 

ವಾಟೆಹಿಂಡಲು (ನಾ). ಬಿದಿರಿನ ಪೊದರು ; ಬಿದಿರುಮಳೆ : ಆ ವಾಟೆಹಿಂಡಲ 
ಹತ್ರ ಮಟ್ಟಿನಲ್ಲಿ ಕತ್ತಲಾದ ಮ್ಯಾಲೆ ಅವರಿಬ್ಬರೂ ಒಟ್ಟಾಗ್ತಾರಂತೆ (ಮಲೆವು, ೪೩೩). 

(ವಾಟೆ, 4 ಹಿಂಡಲು (ಆ ಹಿಂಡಿಲ್‌)) 

ವಾಟೋಳಿ (ನಾ). ಹಾಳು ; ನಾಶ : ಮನೀ ಹೊಲಾ ಎಲ್ಲಾ ನಾಲ್ಕ ದಿನದಾಗ 
ವಾಟೋಳಿ ಮಾಡಿ ಇಡತಾನ (ನಿಸರ್ಗ. ೨೧೩). (ಇ-- ಮರಾ. ವಾಟೋಳಾ) 

ವಾಟ್ಕಾರಣಿ (ನಾ). ಒಂದು ಬಗೆಯ ಸಸ್ಕ : "ವಾಟ್ಕಾರಣಿಃ - ಬಳಿಯ ಲೊಕ್ಕಿ, 
ತುರುವೆ , ಕಳ್ಳಂಗಡಲೆ'' (ಓಷಧಿ. ೧೧). [7 ಸಂ. ವಾಟ್ಮಾಯನೀ ಎ ಬಿಳಿಯ 
ಹೂವುಗಳನ್ನು ಬಿಡುವ ಒಂದು ಬಗೆಯ ಸಸ್ಕ) 

ವಾಟ್ಕಾಲಕ (ನಾ). ಒಂದು ಬಗೆಯ ಸಸ್ಕ : ""ಬಲಾ, ವಾಟ್ಕಾಲಕ - ೨ 
ಚಿಟ್ಟುಹರಳು ಗಿಡ, ಹರಳ ಬೀಜವು'' (ಸಿದ್ಧಾಂತಿ ೧೩೬). (ಸಂ. 

ವಾಟ (ನಾ). ಒಂದು ಬಗೆಯ ಸಸ : “ವಾಟ್ಮಾ - ಹತ್ತಿ, ನೆಲದಾಳು'' 


(ಓಹಧಿ. ೧೪೯). [ಸಂ. ವಾಟ್ಕಾ। 
ವಾಡ "ಬಾಡ' ನೋ, § 
ವಾಡಬ (ನಾ). ೧. ಬೀಜದ ಕುದುರೆ. ೨. ಸಮುದ್ರದೊಳಗಿರುವ : 


ಕುದುರೆಯ ಮುಖದಿಂದ ಹುಟ್ಟಿದುದೆಂದು ಭಾವಿಸಲಾದ ಬೆಂಕಿ; 
ಬಡಬಾನಲ : ಗಗನಾರ್ಣವದ ವಾಡಬಗಣವೊ :ಶೌತುಕವೆನಿಸಲೆಚ್ಚಾದದರು " 
ಬಿಲ್ಲವರು (ಕುವ್ಮಾಭೀ ೪-೬) ಘನನಿನದದೊಳಿದಿರಾದರು ರಿಪುಬಲವನಧಿವಾಡಬ 
ರೆನಿಸುವರು (ತ್ರಿಪುಸಾ. ೨೧-೨೩೯). ೧, ೨ : ಧುರದಂತೆ ಮಖದಂತೆ ವಾಡ 
ಬಾನ್ವಿತಂ . . . ತಾನೆಂದುದಧಿ ಕಂಗೆ ಮಂಗಳಮಾದುದು (ಟೆಬಪು. ೨೨-೮). 
೩. ಬ್ರಾಹ್ಮಣ. ೪. ಪಾತಾಳ ಲೋಕಗಳಲ್ಲಿ ಒಂದು ; ಅತಳ. 
೫. ಘನವಾದುದು ; ಅಧಿಕವಾದುದು. ""ಅತಳಂ ತುರಗಂ ಘನ ವಿಪ್ರೇಶಂ 
ವಡಬಂ ಮನಸಿಜಶರಸಂಖ್ಮೆಯಿಂದ ವಾಡಬ ಶಬ್ದಂ'' (ನಾನಾಕಂ. ೪೩). ಸಂ.) 

ವಾಡವ (ನಾ). ೧. ಬೀಜದ ಕುದುರೆ. ೨. ಇ ವಾಡಬ ೨. ೩. ಬ್ರಾಹ್ಮಣ. 
ಪಿ : ಆ ಸಮುದ್ರಂ... ಮಹಾಗ್ರಹಾರದಂತೆ ವಾಡವೋಪೇತಪ್ರಖ್ಮಾತಮುಂ 
- ೬ « ಪಯೋಜಾತನೇತ್ರನಂತೆ ಪೀತಾಂಬರಮುಮಾಗಿರ್ಪುದು (ಕುಸುಮಾ, ೧-೨೨ ವ), 
೪. ಪಾತಾಳಲೋಕಗಳಲ್ಲಿ ಒಂದು ; ಅತಳ. ೫. ಕುದುರೆಯ ಲಾಯ ; 
ಆಶ್ವಶಾಲೆ. ೬. ಹೆಣ್ಣುಕುದುರೆಗಳ ತಂಡ. ೭. ದೇಶ ; ರಾಷ್ಟ್ರ. 
““ದಾನವಾವಾಸ ಜನಾಂತ ವಿಪ್ರ ತುರಗಂ ಬಡಬಾನಲ ವಾ[ಪಾಠಾಂ. ಬಾ]ಡವಾಹೃಯಂ'' 
(ನಾನಾರ, ೧೪). [ಸಂ.] 

ವಾಡವಾಗ್ನಿ (ನಾ). ಇ ವಾಡಬ ೨. ಸಂ.) 

ವಾಡವಾನಲ (ನಾ). ಇ ವಾಡಬ ೨. (ಸಂ. 


ವಾಡವೇಯ (ನಾ). ೧. ಎತ್ತು ; ವೃಷಭ. ೨. ಬ್ರಾಹ್ಮಣ. ೩. ಬೀಜದ 


ಎ ಹಂದ 


ಕುದುರೆ. [ಸಂ.] 
ವಾಡಣೈ (ನಾ). ಬ್ರಾಹ್ಮಣರ ಸಮುದಾಯ. 4೫6.1 


| ವಾಡಿ "ಪಾಡ್ಮಿ' ನೋ. 
`[ವಾಡಿಕೆ (ನಾ). ರೂಢಿ ; ಅಭ್ಯಾಸ ; ಪದ್ಧತಿ : ಪುತ್ರೋತ್ಪತ್ತಿಯನ್ನು ಕುರಿತ 


40 


ಚಿಂತೆಗಾಗಿ ಆ ಕಾಲದಲ್ಲಿ” ಈ ರೀತಿಯಾಗಿ ಅರಸರುಗಳು ಇಬ್ಬರು ಮೂವರು 
ಮಡದಿಯರನ್ನು ಮಾಡಿಕೊಳ್ಳುವುದು ವಾಡಿಕೆಯಿತ್ತು (ವ್ಮಾಸಔ ೪೩); ಗತಿಸಿದವರ 
ಅಸ್ಥಿಯನ್ನೂ ಬೂದಿಯನ್ನೂ ಗಂಗೆಯಲ್ಲಿ ಬಿಡುವುದು ಜನರ ವಾಡಿಕೆ (ನನದಿ. ೧೧). 
ವಾಡಿಕೆಯಾಗಿ ಎ ಪದ್ಧತಿಯಂತೆ ; ಸಾಮಾನ್ಯವಾಗಿ : ವಾಡಿಕೆಯಾಗಿ ಗಿಡದ 
ಟೊಂಗೆಗಳ ಕುಡಿಯಲ್ಲಿ ಮೊಗ್ಗೆಗಳಾಗುವವು 
ವರ್ಣನೆಯು ಐಕ್ಕದ ಭಾಷೆಯಲ್ಲಿಯೆ ವಾಡಿಕೆಯಾಗಿ ಮಾಡಲ್ಪಟ್ಟಿರುವದು (ವಚರ. ೧೬). 
ವಾಡಿಕೆಯಾಗು ಪ ಪದ್ಧತಿಯಾಗು ; ಚಾಲ್ತಿಯಲ್ಲಿರು : ದಸರೆಯ ಹಬ್ಬದಲ್ಲಿ 


(ಮುಂಬಯಿ. ೩-೩೬); ಆ ಸ್ಥಿತಿಯ 


ವಾಡುವರಡು 


ನಾವು ಪರಸ್ಪರ ಬನ್ನಿಯ ಎಸಳುಗಳನ್ನು ಕೊಡುತ್ತ `ಬಂಗಾರವನ್ನು ತೆಗೆದುಕೊಂಡು 

ಬಂಗಾರದಂತೆ ಇರೋಣ' ಎನ್ನುವುದು ವಾಡಿಕೆಯಾಗಿದೆ (ರಂಗರೋ ೧೧೨). 
[ದೇ ॥ ತಮಿ. ವಾಟಿಕ್ಕೆ, ; ತುಳು. ವಾಡಿಕೆ, ವಾಡಿಗೆ ; ತೆಲು ವಾಡುಕ ] 

ವಾಡುವರಡು (ನಾ). ಒಂದು ಬಗೆಯ ಸಸ : ವಡುವಾರದ ಗಿಡ, ಎಡತರಿ, 
ವಾಡುವರಡು , ಒದವಿನ , ಒಡತರೆ (ಮೈಣಿಗಿ. ೩೦-೫೮೦). (?] 

ವಾಡೆ, (ನಾ). ೧. ಬಾವಿಯ ಒಳಭಾಗದ ಗೋಡೆಯನ್ನು ಕಟ್ಟಲು 
ಉಪಯೋಗಿಸುವ ಸುಟ್ಟಿ ಮಣ್ಣಿನ ವರ್ತುಳ, - ಬಿಲ್ಲೆ : . ೨. ದವಸ 
ಧಾನ್ಯಗಳನ್ನು ಸಂಗ್ರಹಿಸಿಡುವ ಸ್ಥಳೆ : ಕಣಜದಲ್ಲಿ, ಹಗೆವುಗಳಲ್ಲಿ , ವಾಡೆಗಳಲ್ಲಿ 
ಬೇಕಾದ ಧಾನ್ಮಗಳಿವೆ. ನೀನು ಬೇಕಾದುದಂ ತೆಗೆದುಕೊ (ಶುಕಸ. ೨೧೮); ಈ 
ಸೇನೆಗಳ ವಡಗೂಡಿ ನಡೆದರೆ ಬ್ಯಾಡರ ಭಯವಿಲ್ಲವೆಂದು ವಾಡೆಗಳ ಸರಕುಗಳಂ 
ಗಾಡಿಗಳ ಮೇಲೆ ತುಂಬಿ ಕೂಡೆ ಬರುವ ನಾಡುನಾಡಿನ ಘನವರ್ತಕರು ಕೆಲಂಬರು 
(ಸೌಗಂಧಿ. ೧೮೩-೯). [೮ ಒಡೆ, 

ವಾಡ್ಮೆ "ಬಾಡ' ನೋ. 

ವಾಡೆಮಡಿಗೆ (ನಾ). ಒಂದು ಬಗೆಯ ಸಸ್ಕ :ಗುರುವಾಡೆ , ಜಂಗಮ , ವಾಡೆಮಡಿಗೆ 
(ಮೈಔಗಿ. ೩೯-೭೮೧). |?] 

ವಾಢಾವಾ (ಗು). ೧. ಹೆಚ್ಚುವರಿಯಾಗಿರುವ ; ಅಧಿಕವಾದ : ಆನಂದಪ್ಪನ 
ಈ "ವಾಢಾವಾ' ಭೂಮಿಯಲ್ಲಿ ಅತಿಕ್ರಮಣ ಮಾಡಿ ಕಾಲು ಕೆದರಿ ಜಗಳ ತೆಗೆಯುವಲ್ಲಿ 
ಜಿಗಳೂರಿನ ಬೀರಪ್ಪ ಹೆಸರಾಗಿದ್ದ (ಮನೆಚೆ. ೧೩6). (ನಾ). ೨. ಹೆಚ್ಚಾದುದು ; 
ಆಧಿಕವಾದುದು : ಮೊದಲಿನ ಹಳ್ಳವಿದ್ದ ಸ್ಥಳದಲ್ಲಿ "ವಾಢಾವಾ' ಆದ ಮಡಿಕಟ್ಟು 
೨ ಎಕರೆ ಭೂಮಿ ಮಾತ್ರ ಅವನದಾಗಿ ಉಳಿದಿತ್ತು (ಮನೆಬೆ. ೧೩೮). 

(4 ಮರಾ. ವಾಢಾವಾ , ವಾಢವಾ , ವಾಢವ। 

ವಾಣ್ಮ "ಬಾಣ್ಮ' ನೋ. 

ವಾಣ್ಮ (ನಾ). ೧. ಬಾಣ ; ಶರ ೨. ನೂರು ತಂತಿಗಳಿರುವ ಒಂದು 
ಬಗೆಯ ವಾದ್ಮ : ಅಷ್ಟು ಪ್ರಾಚೀನಕಾಲದಲ್ಲೆ ವೀಣೆಯೂ ನೂರುತಂತಿಗಳ 
ವಾಣವೆಂಬ ವಾದ್ಮವೂ . . . ಇದ್ದುವು (ಭಾರದ. ೩೮೦). 1ಸಂ.] 

ವಾಣರ (ನಾ). ಕಪಿ ; ವಾನರ : ಸುಗ್ರೀವಂ ವೀರರ ಸಾಸಕೆ ಪೊಗಲಟ್ಟು ಒಡನೆಯೆ 
ಸೀತೆಯಂ ಪಿಂತರ್ಪ ಕಜ್ಜಮನಣಿಗೆಯ್ದು , ಪಲವೆಡೆಯ ವಾಣರರಂ ನೆರೆಯಿಸಿದಂ 
(ಅದ್ಭುತ. ೩೭-೭). [ವ ಸಂ. ವಾನರ] 

ವಾಣರಸ "ಬಾಣರಸ' ನೊ 

ವಾಣರಾಸಿ "ಬಾರಣಾಸಿ' ನೋ. 

ವಾಣಿ "ಬಾಣಿಗ' ನೋ. 

ವಾಣ್ಮಿ (ನಾ). ಸೊಕ್ಕಿದವಳು ; ಪಾನಮತ್ತೆ : "“ವಾಣಿಯೆನೆ ಮುಗ್ಧೆಯಕ್ಕು'' 
(ಮಂಗರಾ. ೯೦-೬). ॥ ಇಲ್ಲಿ ಮಂಗರಾಜನು "ಮುಗ್ಧೆ' ಎಂಬ ಶಬ್ದವನ್ನು 
*ಪಾನಮತ್ತೆ' ಎಂಬರ್ಥದಲ್ಲಿ ಬಳಸಿದಂತೆ ತೋರುತ್ತದೆ. "ವಾಣಿನಿ' ಪರಾ. 

(ಆ ಸಂ. ವಾಣಿನೀ। 

ವಾಣ್ಮಿ (ನಾ). ೧. ಶಬ್ದ ; ಧ್ವನಿ : ಕಡಲ ವಾಣಿಯವಳ ವಾಣಿ ಕೂಗಿ ರೇಗಿ 
ಬರುವಳು (ವಾಂಟಜ ೧೧-೧). ೨. ಮಾತು ; ನುಡಿ : ಪರಮಜಿನೇಂದ್ರವಾಣಿಯೆ 
ಸರಸ್ಪತಿ ಬೇಚೊಂದು ಪೆಣ್ಣ ರೂಪಮಂ ಧರಿಯಿಸಿ ನಿಂದುದಲ್ತು (ಆದಿಪು. ೧-೯); ಪಾಣಿ 
ಚಿಗುರಿನ ಹಾಗೆ ವಾಣಿ ಜೇನಿನ ಹಾಗೆ ಮನವೇಕೆ ಕಲ್ಲಿನ ಹಾಗೆ (ಇಂಚಾಷ ೮-೨). 
೩. ಗಾನ ; ಸಂಗೀತ : ಕರ್ಣಾಟಕ ಜನದ ಕರ್ಣವೀಣಾತುಂಬಿ ನಿನ್ನ ವಾಣಿಗೆ 
ವಿಕಂಪಿಸಿ, ಜೇಂಕೃತಿಯ ಬೀರಿ, ರಸದ ನವನೀತಮಂ ಹೃದಯದಿ ಮಧಿಸುವಂತೆ ಗಾನ 
ಗೆಯ್‌ (ಶ್ರೀರಾಮಾ. ೫-೧೨೬). ೪. ನವಿಲಿನ ಧ್ವನಿ : ""ವಾಣೀ, ಕೇಕಾ - ಈ ೨ ನವಿಲ 
ಧ್ವನಿ” (ಹಲಾಯು. ೪೧-೮೯). ೫. ನುಡಿಯ ಅಧಿದೇವತೆ ; ಸರಸ್ವತಿ : ಪಿರಿದುಂ 
ಸಂತೋಷದಿಂ ವಾಣಿ ಬಂದು ಸಮಂತಿರ್ಕೆ ನವೀನಸೌರಭದ ವೋಲ್‌ ಜಿಹ್ಟಾಗ್ರದೊಳ್‌ 
ರುದ್ರನಾ (ಜಗವ. ೧-೬); ಲಕ್ಷ್ಮಿಗಿತ್ತುರಮನಾನನಮಂ ವರವಾಣಿಗಿತ್ತು ಕೂರ್ಪತಿಶಯ 
ಮಾಗೆ ಮಾಡಿ (ಪುಷ್ಪಪು. ೩-೧೩). 


೭೮೩೫ 


10 


15 


35 


ವಾಣಿನಿ 


ಕೆಯರಸ ಎ ಸರಸ್ವತಿಯ ಪತಿ ; ಬ್ರಹ್ಮ : ನೃಪನ ಹೆಣನೊಳು ಪ್ರಾಣವಂ 

ತುಂಬುವ ಸಮರ್ಥರು ಮೇಣೊಳರೆ ನೀವಲ್ಲದನ್ಮರು ವೇಮನಾರಾಧ್ಯ ವಾಣಿಯರಸನ 
ಹರಿಯ ವಶವೇ (ಬಸಪು ೪೬-೭೮). (ಸಂ. ವಾಣೀ] 

ವಾಣಿ (ನಾ).೧. ನೇಯುವುದು ;ನೇಯ್ಗೆ "ವಾಣಿ ವ್ಯೂತಿಃ- ೨ ನೇಯುವುದರ 
ಪೆಸರು'' (ಸಿದ್ಧಾಂತಿ. ೩೧೫). ೨. ನೇಯುವ ಸಾಧನ ; ಮಗ್ಗ. (50.1 

ವಾಣಿಗ (ನಾ). ವ್ಯಾಪಾರ ಮಾಡುವವನು ; ವ್ಯಾಪಾರಿ : ಸೂಳೆಗೆಯ್ದಾ ವಿಟರ 
ತಲೆಗಳ ಮೇಲೆ ಹುಲ್ಲಂ ಕಟ್ಟಿದೆಯೆಲೋ ಖೂಳ ವಾಣಿಗನಾದೆ (ಬಸಪ, ೨೮-೨೦). 

(ಆ ಸಂ. ವಣೆಜ್‌] 

ವಾಣಿಗತೋಟ (ನಾ). ಒಂದು ತೋಟದ ಹೆಸರು : ಮಟ್ತುವರುಂ ದೇವೇನ್ಹ್ರರು 
ವೆಲೆಕೊಣ್ಣು ವಾಣಿಗತೋಟ್ಟಂ ತೆನ್ಮಣ್ನಮುಂ ವಡಕಣ್ಣಮುಂ ವಿನಿತೀಶ್ವರಕ್ಕೆಂ ಪೊಯ್ದಾರ್‌ 
(ಎಕೆ. ಗಿ/ (॥ು, ಚಾಮರಾ. ೧೪೭-೭; 75೦). (ವಾಣಿಗ + ತೋಟ, (« ತೋಂಟ)] 

ವಾಣಿಗಿತ್ತಿ (ನಾ). ವ್ಯಾಪಾರ ಮಾಡುವವಳು : ಓಣಿಯೊಳಗೊಬ್ಬ ವಾಣಿಗಿತ್ತಿಯು 
ಕುಳಿತು ಕಾಣದೆ ಮೂರು ಲೋಕಂಗಳಲ್ಲಿ ನಡದಾಡುತ್ತಿಪ್ಪಳು ನೋಡ ಆ ವಾಣಿಗಿತ್ತಿಯ 
ಕೊಂಡು ಮೂರುಲೋಕವ ನುಂಗಿದಲ್ಲದೆ ಪ್ರಾಣಲಿಂಗದ ಸಂಬಂಧವು ಕಾಣಿಸದು 
ನೋಡ (ನಿರಾಗೋ, ೧೧-೪೩). (ವಾಣಿಗ * - ಇತ್ತಿ) 

ವಾಣಿಜ್ಮ "ವಾಣಿಯ್ಯ' ನೋ. 

ವಾಣಿಜ್ಮ (ನಾ). ೧. ವ್ಯಾಪಾರಮಾಡುವವನು ; ವರ್ತಕ : ಆಣಿಮುತ್ತಿಗೆ 
ವೆಗ್ಗಳ ಬೆಲೆಗಟ್ಟುವ ವಾಣಿಜರಿರ್ದರಿಕ್ಕೆಲದಿ (ಮೋಹತ. ೩-೪೯); ಇತ್ತರದಂಗಡಿಗೇರಿಲಿ 
ಮಾಜುವರರ್ಶಿಯಿಂದಲ್ಲಿ ವಾಣಿಜರು. (ಬಸಪ ೧-೪೯). ೨. ಒಂದು ಬಗೆಯ 
ಸಸ್ಮೈ : ""ವಾಣಿಜಃ ವ ನಖ'' (ಓಷಧಿ. ೧೫೦). [ಸಂ.1 

ವಾಣಿಜತನ (ನಾ). ವ್ಯಾಪಾರ ; ವಾಣಿಜ್ಯ : ರೇಣು ಮಾಣಿಕವಾದರೂ 
ವಾಣಿಜತನ ಬಿಟ್ಟಾನೇ? (ಗಾದೆ). [ವಾಣಿಜ್ಯ + — ತನ। 

ವಾಣಿಜಿಕ (ನಾ). ವ್ಯಾಪಾರಿ ; ವರ್ತಕ : ಬಿತ್ತರದೊಳಗೈತಹ ವಾಣಿಜಿಕರ 
ಮೊತ್ತವ ಬಣ್ಣಿಪರಾರು (ಕಂನಎ. ೧೧-೩೯). [ಸಂ.] 

ವಾಣಿಜ್ಯ (ನಾ). ೧. ಕೊಳ್ಳುವ ಹಾಗೂ ಮಾರುವ ವ್ಯವಹಾರ ; ವ್ಯಾಪಾರ : 
ಅಸಿ ಮಸಿ ಕೃಷಿ ವಾಣಿಜ್ಮ ಮುಂತಾದ ಕಾಯಕವ ಮಾಡಿ 
ಆರಂಭವದು ಬೇಡ ವಾಣಿಜ್ಮವದು ಬೇಡ(ಏನಾರ. ದೇ. ೧೫೫-೧೧೭). ೨. (ವ್ಯಾಪಾರದ 
ವಿಷಯಕ್ಕೆ ಸಂಬಂಧಿಸಿದ) ಲೆಕ್ಕಪತ್ರಗಳನ್ನು ತಿಳಿಸುವ ಶಾಸ್ತ್ರ : ಅವರು 
ಚರಿತ್ರೆ, ಭೂಗೋಳ, ವಾಣಿಜ್ಮ, ವ್ಯವಸಾಯ ಮೊದಲಾದ ನಾನಾಲೋಕವ್ಮಾಪಾರ 
ವಿಷಯಗಳನ್ನು ವಿದಾರ್ಥಿಗಳಿಗೆ ಬೋಧಿಸಬೇಕಾಗಿರವುದಷ್ಟೆ? (ಸಾಹಿಶ. ೬೧). [ಸಂ.1 

ವಾಣಿದೃತನ (ನಾ). ಇ ವಾಣಿಜತನ : (8). [ವಾಣಿಜ್ಯ 1 - ತನ] 

ವಾಣಿಜ್ಯಮಾರುತ (ನಾ). ""೩೦? ಉ.ಅಕ್ಸಾಂಶ ಮತ್ತು ೩೦ ದ. ಅಕ್ಷಾಂಶ 
ಗಳ ನಡುವೆ ಭೂಮಧ್ಯರೇಖೆಯ ಕಡೆಗೆ, ಭೂಮಿಯ ಸುತ್ತುಚಲನೆಯಿಂದ 
ಪಶ್ಚಿಮಕ್ಕೆ ತಿರುಗಿ ಸದಾ ಬೀಸುವ ಅಟ್ಲಾಂಟಿಕ್‌ ಮತ್ತು ಪೆಸಿಫಿಕ್‌ 
ಸಾಗರಗಳ ಒಂದು ಮಾರುತ'' (1/4-ಆ೬4. ಇಂಕನಿ): ಉಷ್ಣವಲಯ (7074 
2ುಂ೦)ದಲ್ಲಿ ಹೆಚ್ಚಿನ ಒತ್ತಡವಿರುವ ಕಡೆಯಿಂದ ಸಮಭಾಜಕವೃತ್ತದ ಕಡೆಗೆ 
ಮಾರುತಗಳು ಬೀಸುತ್ತವೆ. ಇವೇ ಬಹುಮುಖ್ಯವಾದ ವಾಣಿಜ್ಮಮಾರುತಗಳು (ಇರೇ 
winds) (ಭೂಮಿವ. ೫೯). ಸಂ.1 

ವಾಣಿಜೃವೀಧಿ (ನಾ). ವ್ಯಾಪಾರ ನಡೆಯುವ ಬೀದಿ, - ಕೇರಿ ; ಮಾರುಕಟ್ಟೆ : 
ಜನವಲ್ಲಾಡಿದುದು ಕ್ರಯವಿಕ್ರಯದ ವಾಣಿಜ್ಮವೀಧಿಯಲಿ (ಕುವ್ಮಾಗ ೪-೧೧). 

(ವಾಣಿಜ್ಯ * ವೀಧಿ] 

ವಾಣಿಜ್ಯೋದ್ಯಮಿ (ನಾ). ದೊಡ್ಡ ವ್ಯಾಪಾರಸ್ಥ : ವಾಣಿಜ್ಕೋದ್ಮಮಿ ಗ್ರಿಗರಿ 
ಎಫಿಮೊವಿಶ್‌ ಕುಲಷೋವ್‌ . . . ಇಬ್ಬರನ್ನುಳಿದು ಎಲ್ಲರೂ ಹಾಜರಾಗಿದ್ದರು 
(ಪುನರು, ೩೦). [ಸಂ. ವಾಣಿಜ್ಮೋದ್ಮಮಿನ್‌] 


(ಸರ್ವವ. ೧೮೯-೮೮೪); 


45| ವಾಣಿನಿ (ನಾ). ೧. ಕುಡಿತದಿಂದ ಮತ್ತೇರಿದವಳು; “ಸೊಕ್ಕಿದವಳು'” (ನಾಟಿರಾಕಿ): 


*“ವಿದಗ್ಲೆಯುಂ ಮುಗ್ಗೆಯಮಾಗಿರ್ಪವಳ್‌ ವಾಣಿನಿಯೆಂಬುದು'' (ಹಲಾಯು. ೮೦-೬೩೫). 


ವಾಣಿಯ 


17 "'ಹಲಾಯು' ೮೦-೩೩೫ ರ ಮೂಲಶ್ಲೋಕದಲ್ಲಿ "ಸ್ತ್ರೀ ವಿದಗ್ಬಾ 
ಚ ಮತ್ತಾ ಚ ವಾಣಿನೀತ್ಮಭಿಧೀಯತೇ'' ಎಂದಿದೆ. "ಹಲಾಯುಧ'ದ 
ಟೀಕಾಕಾರನು "ಮುಗ್ದೆ' ಎಂಬ ಶಬ್ದವನ್ನು "ಪಾನಮತ್ತೆ' ಎಂಬರ್ಥದಲ್ಲಿ 
ಬಳಸಿದಂತೆ ತೋರುತ್ತದೆ. " ವಾಣ್ಮಿ' ಪರಾ. ೨. ನೃತ್ಯಗಾತಿ ; 
ನರ್ತಕಿ : ""ಟಾಣಿನೀ - ನಟ್ಟುವವಳು, ದೂತಿಕೆ'' (ಸಿದ್ಧಾಂತಿ. ೪೦೧). 
೩. ಬುದ್ಧಿಶಾಲಿಯಾದ ಹೆಂಗಸು. “ಸಂ. ವಾಣಿನೀ. / ತೆಲು. ವಾಣಿನಿ] 

ವಾಣಿಯ್ಯ, ವಾಣಿಜ್ಯ (ನಾ). ೧. ವ್ಯಾಪಾರ ; ವಾಣಿಜ್ಯ : ನಿಮ್ಮ ದೇಶದೊಳುಳ್ಳ 
ಸಕಲವಸ್ತುಗಳ ವಾಣಿಯವ ಮಾಡದೆ ಸುಯಜ್ಞದ ಕಾಣಿಕೆಯನೀವುದು 
(ಕುವ್ಮಾಸ. ೩-೬೫); ಎಸೆವ ಸುರತ್ನಜಾತಿಗಳನಾಣಿಯ ವಾಣಿಯ ರೀತಿ ಧಾತ ನಿಟ್ಟಿಸಲರಿದಾ 
ಪುಟಂಗಳಿಡದೆತ್ತುವ ರಂಗಂ (ನನ್ನಟಾ ೨-೨೨). ೨. ವಿನಿಮಯ ; ಅದಲುಬದಲು: 
ಕಾರವರ ನೂರ್ವರ ಗೋಣಬನ ಕಾಳಗದೊಳೆನ್ನಯ ಕೇಣಿ ತನ್ನಯ ಗದೆಗೆ 
ದುರಿಯೋಧನನ ತೊಡೆಗಳಿಗೆ ವಾಣಿಯವು ದುಶ್ಶಾಸನನ ತನಿಶೊಕಿಣಿತವ ತಾ ಕುಡಿಯದಿರೆ 
ನಿನ್ನಾಣೆ (ಕುವ್ಮಾಸ. ೧೫-೩೭). ೩. (ಆಲಂ) ಚೌಕಾಸಿ : ಗಿಡುಗನೆಆಗುವ ಶುಕನ 
ಶೋಕವ ಮಾಣಿಸ್ಕೆ ವಾಣಿಯವೆ ಭಕುತರಲಿ. . . ಸಲಹು (ಕುವ್ಮಾಸ ೧೪-೧೨೩). ವಾಣಿಜ್ಯ: 
೧. ಆರೆದಾಡಿನ ಪಾಲೊಳದಂ ಪೊರೆದಾಸವದಿಂದೆ ತೀವಿ ಸೊರೆಯೊಳ್‌ ತಿಂಗಳ್ವರೆಗಂ 
ಧಾನ್ಯದ ರಾಸಿಯೊಳಿರಿಸುಗೆ ವಾಣಿಜದ ಹಿಂಗು ಕಡು ಲೇಸಕ್ಕು೦ (ಲೋಕೋನ. ೭-೭೧) ; 
ಶೃಂಗಿಯ ಬೇರುಂ ವಾಣಿಜದಿಂಗುಂ ಬೆಳ್ಳುಳ್ಳಿ ತಿಗಡೆ ಸೈಂಧವಮಾ ಪಂಚಾಂಗಮುಮಂ 
ಸಮಭಾಗೆ ತುರಂಗಕ್ಕೆಚೆ[ಯಲದು| ಸರ್ವಶೂಲಾಪಹರಂ (ಅಶ್ವಶಾ. ೧೧-೯). 

[ಆ ಪ್ರಾ ವಾಣಿಅ ; ವಾಣಿಜ್ಜ. / ಸಂ. ವಾಣಿಜ್ಯ) 

ವಾಣಿಯ್ಯ "ಬಾಣಿಗ' ನೋ. 

ವಾಣೀಪತಿ (ನಾ) ಬ್ರಹ್ಮ : ವಾಣೀಪತಿಗೆ ಚಾತುರ್ಯಮಂ. . . ಕೊಟ್ಟ ಗುರುಮೂರ್ತಿ 
ಪಂಪಾಪತಿ ವಿರೂಪಾಕ್ನನೆಮಗಿಷ್ಟಸಿದ್ಧಿಯಂ ಮಾಳ್ಕೆ (ಹಚಕಾ. ೧-೧) ; ವಾಣೀಪಶಿಯು 
ನಮಗೆ ದೀರ್ಫಾಯು ಕೊಡಲಿ (ವುರಂದ. ಧಾ. ೧-೧ ಪಲ್ಲವಿ). [ಸಂ.] 

ವಾತ (ಗು). ೧. ಬಿಹಿದ ; ತೀಡಿದ. (ನಾ). ೨. ಗಾಳಿ ; ವಾಯು: 
ಗಂಗಾತರಂಗೋಪಮಾನಚಳಚ್ಚಾಮರವಾತಪೀತನಿಜಘರ್ಮಾಂಭಃಕಣಂ . . . 
ಇರ್ದನಂದು ಸುಖಿದಿಂ ವಿದ್ವಿಷ್ಟವಿದ್ರಾವಣಂ (ಪಂಪಭಾ. 
ವಾತದಿನೊಂದನೊಂದೊರಸೆ ನಂದನದೊಳ್ಳು! ಇರುಹವ್ರಾತದ ತಳ್ತ ಪಣ್ಣಳ 
ಮಹಾರಸದಿಂ ವರಗಂಧಶಾಲಿಗಳ್‌ . . . ಒಳ್ಳೆಳಸಾಗಿ ರಂಜಿಕುಂ (ತ್ರಿಪುವಿ. ೨-೩೭). 
೩. ಶರೀರದಲ್ಲಿರುವ ವಾತ, ಪಿತ್ತ, ಕಫಗಳೆಂಬ ಮೂರು ಬಗೆಯ 
ಧಾತುಗಳಲ್ಲಿ ಒಂದು : ವಾತಂ ಪಿತ್ತಂ ಕಫಮೆಂಬೀ ತೆಅದಿಂ ಮೂಜು ದೋಷಂ 

ವಾತ ಪಿತ್ತ ಶ್ಲೇಷ್ಮಾದಿ ದೋಷತ್ರಯವಾದ ವಸ್ತುಗಳಿವು 
(ಸರವ. ೭ ಪೀಂಕೆ). ೪. ಗಾಳಿಯ ಅಧಿದೇವತೆ ; ವಾಯುದೇವ : ""ಪವಮಾನಂ 
ಶ್ಚಸನಂ . . . ವಾಯು ವಾತಮನಿಲಂ ಸಮಾರಣಂ ಪೃಷದಶ್ವಂ'' (ವಸ್ತುಕೋ ಠ-೪೪). 
"ವಾತಜ' ಪರಾ. ೫. ಕೀಲುಗಳು ಊದಿಕೊಂಡು ಉರಿ ಮತ್ತು ನೋವು 
ಉಂಟಾಗುವ ಒಂದು ಬಗೆಯ ರೋಗ ; ಸಂಧಿವಾತ : ಗಣಿಕೆಯಂ ಸಮೂಲವಂ 
ಅಂಬಿಲದಲ್ಲಿ ಅರೆದು ನೆತ್ತಿಗೆ ಒತ್ತಲು ಮೈಯ ಪೂಸಲು ಜಲಗದ ಶೋಫ ವಾತ ಗುಣ 
(ವಿವೈವಿ. ೪); ಇವೊತ್ತು ಬೆಳಗ್ಗೆ ನನ್ನ ಬಲಹೆಗಲಿನಲ್ಲಿ ' ಇದ್ದಕ್ಕಿದ್ದ ಹಾಗೆಯೇ, ವಾತದ 
ಹಾಗಾಗಿದೆ (ನಿಬಂಧ. ॥, ೧೪). ೬. ಒಂದು ಬಗೆಯ ಸಸ್ಯ : “ವಾತಃ - ಕರಿಯ 
ಲೊಕ್ಕಿ'' (ಓಷಧ. ೧೫೦). ೭. (ಕಂಸನ ಪ್ರೇರಣೆಯಿಂದ ಬಲರಾಮ, ಕೃಷ್ಣರನ್ನು 
ಕೊಲ್ಲಲು ಬಂದ) ಬಿರುಗಾಳಿಯ ರೂಪದ ಒಬ್ಬ ರಾಕ್ಷಸನ ಹೆಸರು ; 
ತೃಣಾವರ್ಶ : ವಾತ ಶಕಟಾದಿ ದೈತ್ಮರ ಘಾತಿಸಿದ ರಂಗ ನಿನ್ನ ಪೋತತನಕಂಜುವೆನು 
(ಪರಂದ. ಧಾ. ೪-೫೦-೧). ೮. ಎರಡು ಲಘುಗಳು ಮತ್ತು ಒಂದು ಗುರು ಇರುವ 
ಅಕ್ಷರಗಣ ; ಸಗಣ ; (ಟಟ -): ಮಗಣಂ ಭೂಮಿಯೆನಿಕ್ಕುಂ ಯಗಣಂ ಜಲ 
ರಗಣಮಗ್ನಿ ಸಗಣಂ ವಾತ೦ (ಛಂದೋಂಬು. ೧-೩೯ ಅಡಿವದ್ಕ). 1ಸಂ.1 

ವಾತಕ (ನಾ). ಒಂದು ಬಗೆಯ ವೃಕ್ಷ ; ಮೊಳಗಿನ ಮರ : ""ಮೊಲಗಿನ ಮರ - 
ವಾತಕ, ಶೀತಲೆ, ಅಪರಾಜಿತೆ, ಅಶನಪರ್ಣಿ'' (ನಾಟರಾ. 8). [ಸಂ.) 


೩-೮೫); 


ವಾಮ್ರ: 


(ಕಾವ್ಮಾವ, ೪೭೦); 


೭೮೩೬ 


10 


15 


35 


45 


ವಾತದಂತ 


ವಾತಕ್ಕಿ (ಗು). ೧. ವಾತರೋಗವನ್ನು ಹೊಂದಿದ ; ಸಂಧಿವಾತದ. (ನಾ). 


೨. ವಾತರೋಗವನ್ನು ಉಳ್ಳವನು ; ಸಂಧಿವಾತವುಳ್ಳವನು : 
"'ವಾತವ್ಮಾಧಿಪರೀತಂ ವಾತಕಿ'' (ವ್ತುಕೋ, ೭೩-೩೭). (ಸಂ. ವಾತಕಿನ್‌] 


ವಾತಕ್ಕಿ (ನಾ). ಒಂದು ಬಗೆಯ ಸಸ್ಕ : "“ವಾತಕೀ-ಹೆಗ್ಗುಳ್ಳ'' (ಓಷಧಿ. ೧೫೦). 
(2) 

ವಾತಕ್ಷಯ (ನಾ). ವಾತಪ್ರಕೋಪದಿಂದ ಉಂಟಾಗುವ ಒಂದು ಬಗೆಯ 
ಕ್ಷಯ : ವೀರಭದ್ರರಸ . . . ನಾಲ್ಕುಗುಂಜಿಪ್ರಮಾಣವನ್ನು ತಾಮ್ರದ ಬಟ್ಟಲಲ್ಲಿ ಇರಿಸಿ 
ಹಿಪ್ಪಲಿ ಬಿಸಿನೀರಲ್ಲಿ ಕೊಡುವುದು. ವಾತಕ್ಷಯಂ ಕೆಡುವುದು (ಎವೈಎ. ೫೦); 
ಕೊರಳಿನಲ್ಲಿಯೂ ಪಾರ್ಶ್ವಗಳಲ್ಲಿಯೂ ಕುಯ್ಕುತ್ತಾ . . . ಮೈ ತಣ್ಣನಾಗಿರ್ಪುದೆ 
ವಾತಕ್ಷಯ ಲಕ್ಷಣಂ (ಸಕವ್ಮೆ ೨೪೬). ಸಂ.) 

ವಾತಖಾಸ (ನಾ). ವಾತಪ್ರಕೋಪದಿಂದ ಉಂಟಾಗುವ ಕೆಮ್ಮು : ಅಳ್ಳೆಯಲ್ಲಿ 
ಶೂಲವ್ರು ಮಂಡೆನೋವು ಸಹ ಉಂಟಾಗಿಹುದೆ ವಾತಖಾಸಮೆಂದು ಪೇಳುವುದು 
(ಸಕವೈ. ೨೦೬). [ವಾತ 3 ಖಾಸ] 

ವಾತಗವಾಕ್ಷ್ಮ (ನಾ). ಕಟ್ಟಡಗಳ ಒಳಗೆ ಗಾಳಿ ಬರಲು ಗೋಡೆಯಲ್ಲಿ 
ಮಾಡಿರುವ ಕಂಡಿ ; ವಾತಾಯನ : ಆತನನಾಗಳ್‌ ನೋಡುವ ಕೌತೂಹಳದಿಂ 
ಸುಧಾಗೃಹಾಗ್ರಂಗಳೊಳಿರ್ದಾ ತರಳೇಕ್ಷಣೆಯರ್ಕಳ್‌ ವಾತಗವಾಕ್ಷಂಗಳೆಡೆಗೆ ತಡೆಯದೆ 
ನಡೆದರ್‌ (ಶಾಂತಿವು. ೬-೫). |ಸಂ.) 

ವಾತಗುಲ್ಮ (ನಾ). ೧. ಕೀಲುಗಳು ಊದಿಕೊಂಡು ಉರಿಯೂ ನೋವೂ 
ಉಂಟಾಗುವ ಒಂದು ಬಗೆಯ ರೋಗ ; ಸಂಧಿವಾತ : ವಾಯಿವಿಳಂಗ . . . 
ಚಿತ್ರಮೂಲ, ಇವುಗಳ ಕಲ್ಕಮಂ ತುಪ್ಪ ನಾಲ್ಕುಮಡಿ ಹಾಲಲ್ಲಿ ಅಟ್ಟುಕೊಡಲು ವಾತಗುಲ್ಮ 
ಮಾಣ್ಲುಂ (ವಿವೈವಿ. 60). ೨. ಅತಿಬಿರುಸಿನಿಂದ ಬೀಸುವ ಗಾಳಿ ; ಬಿರುಗಾಳಿ. 
೧, ಪಿ : ಮಿಗೆ ವಾತಗುಲ್ಮ ಪರಿವೃತರಾಗಿಯುಂ ನಿರೋಗಿಗಳು . . . ಕುಲಗೋತ್ರಮಧ್ಯಸ್ಮಿತಿ 
`ಗಳಾಗಿಯುಂ ಸೊಗಯಿಪೇಕಾಕಿಗಳೆನಿಸಿ ಶಿವನನೊಲಿಸಿದ ಮುನೀಶ್ವರರು ಕಣ್ಣೆಸೆದರು 
(ಹಚಕಾ. ೬-೩೬). [ಸ೨.] 

ವಾತಘ್ನ (ನಾ). ಒಂದು ಬಗೆಯ ಸಸ್ಕ: ""ವಾತಘ್ನಂ-ಕೋಷ್ಠ'' (ಒಷಧಿ. ೧೫೦). [ಸಂ.] 

ವಾತಫ್ನ (ನಾ). ಒಂದು ಬಗೆಯ ಸಸ್ಕ ; ಸಾಲಪರ್ಣಿ : ""ವಾತಕ್ಷ್ನೀಃ- . 
ಒಂದೆಲೆಹೊನ್ನೆ, ಸುರಹೊನ್ನೆ, ಕಳ್ಳಂಗಡಲೆ'' (ಓಷಧ. ೧೫೦). (ಸಂ. ವಾತಪ್ಲ್ನೀ] 

ವಾತಜ (ಗು). ೧. ವಾಯುವಿನಿಂದ ಹುಟ್ಟಿದ. (ನಾ). ೨. ವಾಯುವಿನ 
ಮಗ ; ಹನುಮಂತ : ವಾತಜನ ಮೂಲಿಕೆಗೆ ಕಪಿಬಲ ಚೇತರಿಸಿದುದು 
(ಕಾಶಿರಾ. ೩೬-೨೦). ೩. ಭೀಮ : ಆತನು . .. ವಾತಜನನಜಸಿದನು ಮೂದಲಿಸಿದನು 
ಸರಳಿನಲಿ (ಕುವ್ಮಾಕ. ೨೦-೧೯). ಸಂ.) 

ವಾತಜನ್ಯ (ಗು). ವಾತಪ್ರಕೋಪದಿಂದ ಉಂಟಾದ : ಈ ಉಪದ್ರವಗಳುಂಟಾದುದೆ 
ವಾತಜನ್ಮವಿಷೂಚಿಯೆಂದರಿವುದು (ಸಕವೈೆ. ೩೫೭), [ಸಂ.] 

ವಾತಜಾತ (ನಾ). ವಾಯುದೇವರ ಅವತಾರವೆಂದು ಪರಿಗಣಿಸಲಾದ 
ಮಧ್ವಾಚಾರ್ಯ : ಭೂತಲದೊಳಪ್ರಶಿಮನೆನಿಪ ಶ್ರೀಯತಿವರನ ಪ್ರೀತಿಯಿಂ ಭಜಿಸಿ 
ಇಷ್ಟಾರ್ಥಗಳ ಸಲಿಸುವ ವಾತಚಾತನ ಸ್ಮರಿಸಿದ (ಪುರಂದ. ಧಾ. ೧-೪೭ ಅನುಪಲ್ಲವಿ). [ಸಂ.] 

ವಾತಜಿಹ್ವೆ (ನಾ). ವಾತರೋಗದಿಂದ ನಾಲಗೆಗೆ ಉಂಟಾಗುವ ಒಂದು ಬಗೆಯ 
ರೋಗ : ವಾತಜಿಹ್ಟೆ ಎಂಬುದು ಮರದ ಎಲೆಯ ಹಾಗೆ ನೀಲವರ್ಣವಾಗಿ ಬಹಳ 
ಒಡೆದುಕೊಂಡಿಹುದು (ವೈದ್ಯಸಾ 1, ೧೦೭). (ಸಂ. ವಾತಜಿಹ್ವಾ] 

ವಾತಜ್ವರ (ನಾ). ವಾತದೋಷದಿಂದ ಉಂಟಾಗುವ ಜ್ವರ : ಸಾಸಿವೆಪ್ರಮಾಣದಲ್ಲಿ 
ಗುಳಿಗೆಯಂ ಮಾಡಿ ನೆಳಲಲ್ಲಾಟ್‌ಸಿ ರಾಸ್ತೆ, ಕಾರಗೆಣಸಿನ ರಸಗಳಲ್ಲಿ ಕೊಡಲು ವಾತಜ್ಯರ 
ಹರ (ಏವೈವಿ. ೧೩) ; ಮೈ ನಡುಗುತ್ತ . . . ಶರೀರವೆಲ್ಲವೂ ಭಾರವಾಗಿರುವುದೇ 
ವಾತಜೃರವೆನಿಸಿಕೊಂಬದು (ಸಕವ್ಕೆ ೬೨). [ಸಂ.] 

ವಾತದಂತ (ನಾ). ಶ್ಲೇಷ್ಠವಾತಗಳಿಂದ ಉಂಟಾಗುವ ಒಂದು ಬಗೆಯ ಹಲ್ಲಿನ 
ರೋಗ : ವಾತದಂತ ಎಂಬ ದಂತರೋಗದಲ್ಲಿ ದಂತಗಳು ಸಡಿಲಿ ಬೀಳುವುವು... ಈ 
ರೋಗ ಶ್ಲೇಷ್ಮವಾತಗಳಿಂದ ಉಂಟಾಗುವುದು (ವೈದ್ಮಸಾ ॥, ೧೨೨). [ಸಂ.] 


ವಾತಧಾತು 


ವಾತಧಾತು (ನಾ). ೧. ಶರೀರದಲ್ಲಿರುವ ವಾತ, ಪಿತ್ತ ಮತ್ತು ಕಫಗಳೆಂಬ 
ಮೂರು ಬಗೆಯ ದ್ರವ್ಯಗಳಲ್ಲಿ ಒಂದು. ೨. ಮಣಿಕಟ್ಟಿನ ಬಳಿ ಇರುವ 
ಮೂರು ಬಗೆಯ ನಾಡಿಗಳಲ್ಲಿ ಒಂದು : (8. [ಸಂ] 

ವಾತನಯನ (ನಾ). ವಾತದಿಂದ ಉಂಟಾಗುವ ಒಂದು ಬಗೆಯ ಕಣ್ಣು 
ರೋಗ : ವಾತನಯನಕ್ಕೆ ನೇಉಬ್ಬಿಯ ಔಷಧಿ - ಲೊಕ್ಕಿಯ ಕಗ್ಗಿ. . . ಆಡಿನ ಹಿಕ್ಕೆ 
ಇಷ್ಟನ್ನೂ ಕದಡಿ ಅಂಬಿಲವ ಹಾಕಿ ಕಾಸಿ ಉಬ್ಬೆಯಂ ಕೊಂಬುದು (ವಿವೈವಿ. ೧೮೦), [ಸಂ.] 

ವಾತನಾಡಿ (ನಾ). ಐ ವಾತಧಾತು ೨. (ಸಂ.] 

ವಾತನಾರಾಯಣ, ವಾತನಾರಾಯಣಿ (ನಾ). ತಿನ್ನಬಹುದಾದ ಹಣ್ಣುಗಳನ್ನು 
ಬಿಡುವ ಹಾಗೂ ಸಂಧಿವಾತದ ಚಿಕಿತ್ಸೆಗೆ ಬಳಸುವ ಬೇರುಗಳುಳ್ಳ ಒಂದು 
ಬಗೆಯ ಸಸ್ಯ : ಸಣ್‌ಕತ್ತಿ, ಸಂಕೇಶ್ವರಿ ವಾತನಾರಾಯಣ, ಕೆಂಪುಕೆಂಚಗ, 
ನೀರಂಗಿ (ಮೈಔಗ. ೨೯-೫೬೩). ವಾತನಾರಾಯಣಿ : (8). 

(£- ತಮಿ. ವಾತನಾರಾಯಣ। 

ವಾತನಾರಾಯಣಿ "ವಾತನಾರಾಯಣ' ನೋ. 

ವಾತನಾಶನ (ನಾ). ಒಂದು ಬಗೆಯ ಸಸ ; ಹರಳುಗಿಡ : “ವಾತಾ 
ನಾಶನ: - ಔಡಲ" (ಓಷಧಿ. ೧೫೧). [ಸಂ.] 

ವಾತನೀಯ (ನಾ). ಒಂದು ಬಗೆಯ ಸಸ : ""ವಾತನೀಯಃ - ಹೆಬ್ಬಿದಿರು'' 
(ಓಜಧಿ. ೧೫೧). [?] 

ವಾತಪಾತಕ (ನಾ). ಒಂದು ಬಗೆಯ ಮರ ; 
""ವಾತಪಾತಕಃ - ಮುತ್ತುಗ'' (ಓಷಧಿ. ೧೫೦). [೮ ಸಂ. ವಾತಪೋಥಕ। 

ವಾತಪಿತ್ತಜ್ವರ (ನಾ). ವಾಯು ಮತ್ತು ಪಿತ್ತದ ಪ್ರಕೋಪದಿಂದ ಉಂಟಾಗುವ 
ಜ್ವರ ; ಸಂಧಿವಾತದಿಂದ ಕೂಡಿದ ಜ್ವರ : ವಾತಜ್ವರ, ಪಿತ್ತಜ್ಜರ, ಶ್ಲೇಷ್ಠಜ್ಜರ, 
ವಾತಪಿತ್ರಜ್ವರಂ . .. ಆಗಂತುಕಜ್ಜರವೆಂದು ಎಂಟು ಪ್ರಕಾರವಾಗಿರುವುದು (ಸವೈೆ. ೭೨). 

[ಸಂ.) 

ಪಾತಪೂರಣ (ನಾ). ೧. ಬಾವುಟ; ಪತಾಕೆ: ದೆಸೆಗೆ ಬೆಸೆದು ಬಿಜ್ಜನೆ ಬೀಗುವ ಪೊಸ 
ಹರಿವಂತನಂತೆ ವಾತಪೂರಣಂಗಳೊಳಂ ಪರಭಾಗಂಬಡೆದು (ಶಾಂತಿಪು. ೧೦-೨೧ ವ); 
ವ್ಯಾಸಹಸ್ತೋಪೇತಪೂರಣವಾತಪೂರಣರಾಜಿ ರಾಜಿಸಲು (ಒಸಪು. ೬-೨೧). ೨. ಹಾವು; 
ಸರ್ಪ (7?) : ಸಂಗರಾರ್ಜುನಂ ಸಿದ್ಧನಂತಾ ಸಿದ್ಧಕ್ಷೇತ್ರಮಂ ಪುಗುತಂದನ 
ದೆಂತಪ್ಪುದೆಂದೊಡೆ ಇಂದ್ರಜಾಲಿಗನಂತುರಿಯನುಗಬ್ಬಿ ಬಳ್ಳುಗಳಿಂ ವಾತಪೂರಣಂಗಳಿಂ 
ನೊಂದಂತೆ ದೆಸೆದೆಸೆಗೆ ಪೊಂಗುವ ಗೂಗೆಗಳಿಂ . . . ಅತಿ ಭಯಂಕರಾಕಾರಮಪ್ಪದು 
(ಕಾವ್ಮಸಾ. ೫೨೯ ಶೂದ್ರಕ). [ಸ೨.] 

ವಾತಪೋಥ (ನಾ). ಒಂದು ಬಗೆಯ ಮರ ; ಪಲಾಶ ; ಮುತ್ತುಗ : ""ಪಲಾಶಃ, 
ಕಿಂಶುಕಃಿ ಪರ್ಣ ಪಾತಪೋಥಃ - ೪ ಮುತ್ತುಗದ ಗಿಡ'' (ಸಿದ್ಧಾಂತಿ. ೧೧೮). |ಸ೦.] 

ವಾತಪ್ರಕೃತಿ (ನಾ). ವಾತಪ್ರಕೃತಿ, ಪಿತ್ತಪ್ರಕೃತಿ, ಶ್ಲೇಷ್ಮಪ್ರಕೃತಿ, ಮಿಶ್ರಪ್ರಕೃತಿ 
ಎಂಬ ದೇಹದ ನಾಲ್ಕು ಬಗೆಯ ಸ್ಥಿತಿಗಳಲ್ಲಿ ಒಂದು ; ವಾತಪ್ರಧಾನವಾದ 
ದೇಹಸ್ಥಿತಿ : ಸ್ವಪ್ಟದಲ್ಲೂ ಆಕಾಶದಲ್ಲೂ ತಾನು ಹಾರಿಯಾಡುವುದ ಕಾಣ್ಣನು: 
ಅಂಥವನನ್ನು ವಾತಪ್ರಕೃತಿಯುಳ್ಳಿವನೆಂದು ನಿಶ್ಲೆ ಸುವುದು (ಸಂವೈೆ ೧೬) ; ಕಪ್ಪಾದವಳು 
ಉಷ್ಣಮುಂ ಸೀತಳಮಿಶ್ರವಾದ ದೇಹವುಳ್ಳವಳು ಹಲವಂ ನುಡಿವಳು, ಈ ಸ್ತ್ರೀ 
ವಾತಪ್ರಕೃತಿಯವಳು (ಕಾಮಶಾ ೨೧೪). ಸಂ.) 

ವಾತಪ್ರಕೋಪ (ನಾ). ೧. ಗಾಳಿಯ ಆಧಿಕ್ಕ,-ಹೆಚ್ಚಳ. ೨. ತೀವ್ರವಾದ 
ವಾತದೋಷ : ವಾತಪ್ರಕೋಪದ ಚಕ್ಷುರೋಗಂಗಳಿಲ್ಲ ಕೆಡುಗು (ಎವೈಎ. ೧೯೨) ; 
ಮುಖವಿಕಾರಮುಟಾಗಿ . .. ಉಂಡ ಅನ್ನ ದಕ್ಕದ ಲಕ್ಷಣವೆ ವಾತಪ್ರಕೋಪವೆಂದರಿದು 
ಚಿಕಿತ್ಸೆಯಂ ಮಾಡುವಲ್ಲಿ . . . ಪ್ರಯೋಗಂಗೈವುದು (ಸಕವೈ. ಇಂ). |ಸಂ.| 

ವಾತಪ್ರಮಿ (ನಾ). ೧. ಬಹಳ ವೇಗದಿಂದ ಚಲಿಸುವ ಒಂದು ಜಿಂಕೆ : ““ನ್ಶಂಕು 
ಕೃಷ್ಣಸಾರಂ ವಾತಪ್ರಮಿಯೆನೆ ಬೆಳ್ಮಿಗ'” (ಮ್ರಾಕೋ ೪೧-೭). ೨. ಒಂದು ಬಗೆಯ 
ಮರ ; ಮುತ್ತುಗ: ""ವಾತಪ್ರಮಾಃ ವಾತಮೃಗ ವಾತಫೋತೋತ್ಸಃ - ಈ ಮೂಜುಂ 
ಮುತ್ತುಗ'' (ಓಷಧಿ. ೫೧). (ಸಂ. ವಾತಪ್ರಮಾ। 


೭೮೩೭ 


ಮುತ್ತುಗದ ಮರ :|. 


20 


ವಾತಸನ್ನಿ 


ವಾತಪ್ರಮೇಹ (ನಾ). ಒಂದು ಬಗೆಯ ಮೂತ್ರರೋಗ : ಮೂತ್ರ ಕೆಂಚನೆ 
ಪೋಪುದುಂ . . . ವಾತಪ್ರಮೇಹದ ಲಕ್ಷಣ (ವಿವೈವಿ. ೧೩೮). [ಸಂ.) 

ವಾತಫಲ (ನಾ). ಒಂದು ಬಗೆಯ ಸಸ ; ಬೆಲ್ಲವತ್ತ : ""ವಾತಸಾರಃ ವಾತಫಲಃ 
- ಈಯೆರಡುಂ ಬೆಲ್ಲವತ್ತ'' (ಓಷಧಿ. ೧೫೧2.  [ಸಂ.] 

ವಾತಬರ್ಬರ (ನಾ). ಒಂದು ಬಗೆಯ ಸಸ್ಮ : “ವಾತಬರ್ಬರಃ - ಕಕ್ಕೊರಲೆ'' 
(ಓಷಧಿ. ೧೫೧). [7] 

ವಾತಭುಕು (ನಾ). ಗಾಳಿಯನ್ನೇ ಆಹಾರವಾಗಿ ಉಳ್ಳುದು ; ಹಾವು : 
ಮಸ್ತಕದೊಳಗ್ಗಿಯ ಮುಡಿವನಂತೆ ಕೆನ್ನೆಯ ವಾತಭುಕುವಿನಿಂ ಕೆದಕುವನವೊಲ್‌ . . . 
ಬಲುದುರ್ಥಟದ ಯುಕುಶಿಯಂತಿಚ್ಛೈೈಪರೇ (ಷತಿಲ. ೨-೨೬). [ಸಂ. ವಾತಭುಚ್‌] 

ವಾತಮಂಡಳಿ (ನಾ). ವರ್ತುಲಾಕಾರವಾಗಿ ಸುತ್ತಿ ಬರುವ ಗಾಳಿ ; ಸುಂಟರ 
ಗಾಳಿ : ""ವಾತೂಳಂ ವಾತ್ಮೆ ವಾತಮಂಡಳಿಯಕ್ಕುಂ'' (ವಸ್ತುಕೋ, ಆ-೪೫). 

(ಸಂ.ವಾತಮಂಡಲೀ) 

ಮಾತಮೂಲವ್ಯಾಧಿ (ನಾ). ವಾತರೋಗದಿಂದುಂಟಾಗುವ ಮೊಳೆರೋಗ : 
ಹಿಕ್ಕೆ ಹಿಕ್ಕೆಯಾಗಿ ಮಲ ಪೋಷುದು ; ವಿಷ್ಟಸ್ತಂಭ ಮಾಡುತಿರ್ಕುಂ ; ಮೈ ವಿವರ್ಣಮಕ್ಕು; 
ಮಾಂಸದಂತೆ ಪೋಪುದು ; ಕಲ್ಲ ಮೊಳೆ ತೋರ್ಕುಂ ; ಸರ್ವಗುದಶೂಲೆಯಕ್ಕುಂ. 
ಇದು ವಾತಮೂಲವ್ಕಾಧಿಯ ಲಕ್ಷಣ (ವಿವೈವಿ. ೧೪೦). [ಸ0.) 

ವಾತಮೃಗ (ನಾ). ೧. = ವಾತಪ್ರಮಿ ೧ : ""ವಾತಪ್ರಮಾಸಿ ವಾತಮೃಗಃ - ೨ 
ವಾಯು ಮೃಗದ ಹೆಸರು, ಗಾಳಿಗೆಯೆದುರಾಗಿ ನೆಡಿಯುವ ಸ್ಟಭಾವವುಳ್ಳ ಹುಲ್ಲೆಯೆಂಬುವ 
ಮೃಗ'' (ಸಿದ್ಧಾಚಿ. ೧೪). ೨.  ವಾತಪ್ರಮಿ ೨ : "“ವಾತಪ್ರಮಾಸ ವಾತಮ್ಮಗು, 
ವಾತಪೋತೋತ್ಸಃ- ಈ ಮೂಲಂ ಮುತ್ತುಗ'' (ಓಷಧಿ. ೧೫೧). [ಸಂ.] 

ವಾತಮ್ಮೆ (ನಾ). ವಾತದಿಂದ ಕೂಡಿದ ಶರೀರ, -ದೇಹ : ಸಪ್ಪನ ಮಾರಿ, ಬಟ್ಟಿನ 
ಮೂಗು, ತುಸು ವಾತಮ್ಮೆ (ಪಾಲ. ೧೩). [ವಾತ ಮೈ (ಇ ಮೆಯ್ಕ್‌)) 

ವಾತರೋಗ (ನಾ). ವಾತದೋಷದಿಂದುಂಟಾಗುವ ವ್ಯಾಧಿ ; ಸಂಧಿವಾತ: 
ಲಾಗಿಸಿ ರುಳಪಿಸಿ ಜಡದನುವಿಂ ಬಹುವಿಧವೆನಿಸುವ ವಾತರೋಗಾದ್ರಿಯ ಹೊಡೆ 
(ಕಲ್ಮಾಣೇ ೩೩) ; ಬಹಳ ನೀರು ಉಂಟಾದ ದೇಶವು ಅನುಪದೇಶವೆನಿಸಿಕೊಂಡು 
ಶ್ಲೇಷ್ಠವ್ಮಾಧಿ ವಾತರೋಗಗಳನ್ನುಂಟುಮಾಡುವುದು (ಸಕವೈ. ೧). ಸಂ.) 

ವಾತರೋಗಿ (ನಾ). ವಾತರೋಗವುಳ್ಳವನು ; ಸಂಧಿವಾತವನ್ನು ಹೊಂದಿ 
ದವನು : ""ವಾತಕೀ, ವಾತರೋಗೀ - ೨ ವಾತರೋಗದವನ ಹೆಸರುಗಳು'' 
(ಸಿದ್ಧಾಂತಿ. ೧೮೫). 1ಸಂ.] 

ವಾತವಲಯ (ನಾ). [ಚೈನ] ಅನಂತವಾದ ಲೋಕವನ್ನು ಸುತ್ತಿರುವ ವಾಯು 
ಸಮೂಹ : ತದನಂತರ ಸಮಯದೊಳ್‌ ವಾತವಲ(ಪಾಠಾಂ. ೪]ಯಮುಟ್‌ಯೆ 
ಜೀವಪ್ರದೇಶಂಗಳಿಂ ಲೋಕಪ್ರದೇಶಮಂ ಪರ್ವಿ (ಆದಿಪು. ೧೬-೪೯ ವ). [ಸಂ.] 

ವಾತವಾಜಿ (ನಾ). ಒಂದು ಬಗೆಯ ಸಸ್ಕೆ : ""ವಾತವಾಜಿ--ಕಾಡ ಪಾರಿವಾಳ'' 
(ಓಷಧಿ. ೧೫೧). [7 

ವಾತವೃಷೆ (ನಾ). ಒಂದು ಬಗೆಯ ಧಾನ್ಯ : "ವಾತವ್ಯಷಾ - ಕಂಚಿನ ಧಾನ್ಯ'' 
(ಓಷಧಿ. ೧೫೧). [7] 

ವಾತಶರೀರ (ನಾ). ಇ ವಾತಮ್ಮೆ. [ಸಂ.] 

ವಾತಶರೀರಿ (ನಾ). ವಾತದ ಮೈಯನ್ನು ಹೊಂದಿದವನು. (ಸಂ. ವಾತಶರೀರಿನ್‌) 

ವಾತಶೋಣಿತ (ನಾ). ಶರೀರದಲ್ಲಿ ವಾಯು ಮತ್ತು ರಕ್ತವು ಕೆಟ್ಟುಹೋಗುವ 
ಒಂದು ಬಗೆಯ ಸಂಧಿವಾತ ರೋಗ : ಗ್ರಹಣೇಗಜಕೇಸರಿಲೇಹ್ಮ . _ . ಸೇವಿಸಲು 
ವಾತಗ್ರಹಣಿ . . . ವಾತಶೋಣಿತ, ಪಾಂಡುಕೃಶತ್ವ ಮುಂತಾದ ಸಕಲ ರೋಗಗಳೂ 
ಗುಣಮಕ್ಕುಂ೦ (ಸಕವೈೆ. ೩೪೦). [ಸಂ.] 

ವಾತಶ್ಲೇಷ್ಮಜ್ವರ (ನಾ). ವಾತಪ್ರಕೋಪ ಮತ್ತು ಶ್ಲೇಷ್ಮದಿಂದ ಉಂಟಾಗುವ 
ಜ್ವರ : ಗುಳಿಗೆಯಂ ಅಲ್ಲದ ರಸದಲ್ಲಿ ಕೊಳ್ಳೆ . . . ವಾತಶ್ಲೇಷ್ಮಜ್ಜರ, ತ್ರಿರೋಷಜ್ವರ 
ಇವೆಲ್ಲಾ ಮಾಣುವುವು (ಎವ್ಮೆಎ. ೪೩). [ಸಂ.) 

ವಾತಸನ್ನಿ (ನಾ). ವಾತಪ್ರಕೋಪದಿಂದ ಉಂಟಾಗುವ ಸನ್ನಿಪಾತ: 


ವಾತಸಾರ 


ಅತಿಕಡಿದಾದ ಜ್ವರ ಉಂಟಾಗಿ ಮಹಾವೇಗವಾದ ನಾಡಿಗಳಮಳ್ಳುದಾಗಿರ್ಪುದೆ 
ವಾತಸನ್ನಿಯ ಲಕ್ಷಣವೆಂದರಿವುದು (ಸಕವ್ಮೆ ೧೬೧). [ವಾತ * ಸನ್ನಿ] 

ವಾತಸಾರ (ನಾ). ಎ ವಾತಫಲ : ""ವಾತಸಾರಃ, ವಾತಫಲಃ - ಈಯೆರಡುಂ 
ಬೆಲ್ಲವತ್ತ'' (ಓಷಧಿ. ೧೫೧). ([ಸಂ.) 

ವಾತಸುತ (ನಾ). ೧. ವಾಯುವಿನ ಮಗ. ೨. ಹನುಮಂತ : ವಾತಸುತ 
ಬಳಿಕನ್ಹಯದ ಪರಿಜಾತದಭ್ಮುದಯವನು ಬಹುರೂಪಾತಿಶಯವಹ ಪರಿಯ ಬಿನ್ನೈಸಿದನು 
ರಘುಪತಿಗೆ (ತೊರರಾ. ೪-೧-೧೬). ಓ. ಭೀಮ : ವಾತಸುತ ಪರಬಲಭಯಂಕರ 
ಸೋತನೋ ಪ್ರಶಿಮಲ್ಲನೆಂದರು ಕೃಷ್ಣ ಫಲುಗುಣರು (ಕುವ್ಮಾಸ ೨-೧೦೨. [ಸಂ.] 

ವಾತಹ (ನಾ). ೧. ಒಂದು ಬಗೆಯ ಸಸ್ಕ. ೨. ಬೆಳ್ಳುಳ್ಳಿ ; ಲಶುನ : ""ವಾತಹಾ 
- ಬೆಳ್ಳುಳ್ಳಿ'' (ಒಷಧಿ. ೧೫೦).  [ಸಂ.ವಾತಹನ್‌। 

ವಾಶಾಜೀರ್ಣ (ನಾ). ವಾತಪ್ರಕೋಪದಿಂದ 
ಕಲ್ಲುಪ್ಪು, ಗಾಜುಲವಣ ... 
(ಸಕವೈ. ೬೫).  [ಸಂ.] | 

ವಾತಾತಪಿಕ (ನಾ). [ವೈದ್ಯಶಾ] ರಸಾಯನವಿಧಿಯ ಎರಡು ಪ್ರಯೋಗಗಳಲ್ಲಿ 
ಒಂದು ಬಗೆ; ಅನಿಲರೂಪದಿಂದ ದ್ರವ್ಯಗಳನ್ನು ಬಿಸಿಮಾಡುವ ಕ್ರಿಯೆ : 
ಈ ರಸಾಯನವಿಧಿಯ ಪ್ರಯೋಗವನ್ನು ಕುಟೀಪ್ರಾವೇಶಿಕ, ವಾತಾತಪಿಕವೆಂದು ಎರಡು 
ತೆಜನಾಗಿ ಯಷಿಗಳು ಹೇಳಿರುವರು (ವೈದ್ಮಸಾ. 1 ೨೫೩).  |ಸಂ.] 

ವಾತಾತಿಸಾರ (ನಾ). ವಾತದೋಷದಿಂದ ಉಂಟಾಗುವ ಭೇದಿ : ಕೆಂಪಾಗಿ 
ನೊರೆಗೂಡಿ ಅಡಿಗಡಿಗೆ ಆಲ್ಬಸ್ಪಲ್ಪವಾಗಿ ಒಂದೊಂದು ವೇಳೆ ಕೂಗುತ ಹೊಟ್ಟೆ ಕಳವುದೆ 
ವಾತಾತಿಸಾರ ಲಕ್ಷಣ (ಸಕವೈ. ೩೦೬). ([ಸಂ.) 

ವಾತಾಪಿ (ನಾ). ೧. ಒಂದು ಊರಿನ ಹೆಸರು ; ಔ ಚಾಳುಕ್ಕರ ರಾಜಧಾನಿ 
ಯಾಗಿದ್ದ, ಇಂದಿನ ಬಿಜಾಪುರ ಜಿಲ್ಲೆಯ ಬಾದಾಮಿ : ಚಲಿಕ್ಕೋ ವಲ್ಲಭೇಶ್ವರಃ 
ಧರಾಧರೇಂದ್ರ ವಾತಾಪಿಮಜೇಯಂ ಭೂತಯೇಭುವಃ (ಎಇ 2೮೧/1, ಆ-೪; 53) ; 
ವಾತಾಪೀ ವಾಸ್ತವ್ಮಾಯ ವತ್ಸಗೋತ್ರಾಯ ತೈತ್ರ್ಯಚರಣಾಯ ನಾಗಶರ್ಮ್ಮಣಃ ಪುತ್ರಾಯ 
ಬಾಣಶರ್ಮ್ಮಣೇ (ಎಕ. ೪ (೫), ಕೃಷ್ಣರಾ. ೪೮-೩೩ ; ಸು. 725). " ಬಾದಾಮಿ,' ಪರಾ. 
೨. (ಅನೇಕ ಯಷಿಗಳ ಹೊಟ್ಟೆಯೊಳಗೆ ಆಹಾರರೂಪದಲ್ಲಿ ಪ್ರವೇಶಿಸಿ, 
ಅನಂತರ ಅವರ ಹೊಟ್ಟೆಯನ್ನು ಸೀಳಿ ಹೊರಕ್ಕೆ ಬರುತ್ತಿ ತ್ರಿದ್ದನೆಂದೂ ಇದನ್ನು 
ತಿಳಿದ ಅಆಗಸ್ತ್ಯಮುನಿ ಇವ'ನನ್ನು ತನ್ನ ಹೊಟ್ಟೆಯಲ್ಲಿಯೇ 
ಜೀರ್ಣಿಸಿಕೊಂಡನೆಂದೂ ಹೇಳಲಾಗುವ) ಒಬ್ಬ ರಾಕ್ಷಸನ ಹೆಸರು : 
ವಾತಾಪಿ ಇಲ್ಬಲರ ಕಥೆಯನ್ನು "ವಾತಾಪಿ' ಎಂಬ ರೂಪದ ವಿವರಣೆಗಾಗಿ ಸೃಷ್ಟಿಸಿ 
ಅನ್ವಯಿಸಿಕೊಂಡಿರಬಹುದು (ಸಂಶೋತ. ೧೩೭). 

ವಾತಾಪಿಗಣಪತ ಇ ಬಾದಾಮಿಯಲ್ಲಿ ಪ್ರಸಿದ್ಧವಾಗಿರುವ ಗಣಪತಿಯ 

ದೇವಸ್ಥಾನ ಮತ್ತು ಅಲ್ಲಿಯ ಗಣಪತಿ : ಮುತ್ತುಸ್ವಾಮಿ ದೀಕ್ಷಿತರು ಈ ರಾಗದಲ್ಲಿ 
ವಿಘ್ನೇಶ್ವರನ ಮೇಲೆ "ವಾತಾಪಿಗಣಪತಿಂ ಭಜೇಹಂ' ಕೃತಿಯನ್ನು ಅಮೋಘವಾಗಿ 
ರಚಿಸಿದ್ದಾರೆ (ಸಂಗೀಚಂ. ೪೦). ([ಸಂ.) 

ವಾತಾಪ್ತ (ನಾ). ವಾಯುವಿನ ಗೆಳೆಯ ; ಅಗ್ನಿ : ಉರಿಯದಿರು ವಾತಾಪ್ತ . . 
ದುರ್ಗರ್ವಮಂ ಹರಿಯಜೇಂದ್ರರ್‌ ಬಿಟ್ಟು ಪೂರ್ವಸ್ಮತಿಯ ಮಾಳ್ಬುದು 
(ಏಕೋಪು. ೨-೬೩). [೫0.1 

ವಾತಾಪ್ತನೇತ್ರ ಎ ಅಗ್ನಿಯನ್ನು ಕಣ್ಣಾಗಿ ಉಳ್ಳವನು ; ಶಿವ : ವಾತಾಪ್ತ 

ನೇತ್ರನಂ ತನ್ನೊಳುಂ ಕಾಣ್ಣು ಪಳುಕಿನ ಕನ್ನಡಿಯೊಳು ಪೊಳೆವ ಭೂತಳವ ಬೆಳಗುವ 
ದ್ವಾದಶಾತ್ಮಪ್ರಭೆಗಳೋತು ರವಿಕಾಂತದಮಲಪ್ರ ಪ್ರಭೆಯ ಮಂಗಿ ಮಿಗೆ ತಾ 
ತೋಟಲಾ ಪಳುಕು ಕಾಣಿಸದ ಮಾಳ್ಕೆ ಯಿಂ ಶಿವನೊಳಿಹ ಗುರುಧುರೀಣಂ 
(ಏಕೋವಪು. ೭-೨೪). 1೦.) 

ವಾತಾಯನ (ನಾ). ಕಟ್ಟಡಗಳಲ್ಲಿ ಗಾಳಿ, ಬೆಳಕು ಬರುವಂತೆ ಗೋಡೆಯಲ್ಲಿ 
ಮಾಡಿರುವ ಕಿಂಡಿ; ಗವಾಕ್ಷಿ ಪ್ರಾಸಾದಲಕ್ಷ್ಮಿಯ ಕರ್ಣೋತ್ಪಲಂ 
ಗಳಂತೆ ವಾತಾಯನವಿವರಂಗಳೊಳ್‌ ಪಾರವತಂಗಳೆಸೆಯೆಯು೦ (ಕಾದಂಪೂ. ೫೧೩); 


ಉಂಟಾಗುವ ಅಜೀರ್ಣ : 
ಅಂಬಿಲದಲ್ಲಿ ಕುಡಿಯೆ ವಾತಾಜೀರ್ಣ ಪರಿಹರ 


೭೮೩೮ 


ಜ್ರ 


ವಾತುಲ 


ನಿಧುವನ ನಿಕೇತನದ ವಾತಾಯನಂಗಳೊಳ್ನುಸುಳ್ಹು . ರಂಜಿಸಿಯುಂ 
(ರಾಜಶೇ ೧೨-೬೯ ವ). |ಸಂ.] 

ವಾತಾಯನಿತ ಗು). ರಂಧ್ರಗಳಿಂದ ಕೂಡಿದ ; ತೂತಾದ : ಮೊನೆಯಲಗಿ 
ನಂಬುಗಳ ಬಿಜುಸರಿಗನಿಬರಂಗವ ತೆತ್ತು ವಾತಾಯನಿತವಿಗ್ರಹವಾಯ್ತು ನಿಗ್ರಹದತಿ 
ಮಹಾರಥರು (ಬವ್ಮಾಡ್ರೋ. ೧೨-೨). [ಸಂ.] 

ವಾತಾಯು (ನಾ). ಜಿಂಕೆ ; ಎರಳೆ : ಮಾಯೆಯಲಿ ಮಾರೀಚನಾ ವಾತಾಯುವಾಗಿಯೆ 
ಸುಳಿಯಲು (ತೊರರಾ ೩-೮-೧೬); ಘನಕಾರುಣ್ಮರಸಾನ್ವಿತಂ ಪೊರೆದನಾ ವಾತಾಯುವಂ 
ಮೋಹದಿಂ (ಎಷ್ಟುಪು. ೨-೩-೧೨). [ಸಂ.] 

ವಾತಾರಿ (ನಾ). ೧. ಹರಳುಗಿಡ ಮತ್ತು ಅದರ ಬೀಜ : ಜಳದೊಳ್‌ ರಾಶ್ಮೆ 

. » ತಗ್ಗಿ ವಾತಾರಿ ನೆಗ್ಗಿಲೆರಲ್ಲುಳ್ಳಮೆನಿಪ್ಪಿವಂ ಕುಡೆ ಕಷಾಯಂ ಮಾಡಿ (ಲೋಕೋಷಪ 

೯-೨೬೮). ೨. ಒಂದು ಬಗೆಯ ಸಸ : ""ವಾತಾರಿ - ನೀಲವೃಕ್ಷ, ಗೇರು, ಚು 
(ಓಷಧಿ ೧೫೦). [0.1 

ವಾತಾಲಿ (ನಾ). ಬಿರುಗಾಳಿ ; ಚಂಡಮಾರುತ : ಗಡಗಡನೆ ಪೊಡವಿ ನಡುಗಿತು 

. ಮುಂಗಾರ ವಾತಾಲಿಗೊಲೆವ ಕದಲಿಕೆಯಂತೆ (ವೈಶಾಖಿ. ಆ5-೬೮೦). 
(ಸಂ. ವಾತಾಲಿ, ವಾತಾಲೀ। 

ವಾತಾವರಣ (ನಾ). ೧ (ಭೂಮಿಯ ಸುತ್ತಲೂ ಇರುವ) ಗಾಳಿಯಿಂದ 
ಕೂಡಿದ ಪ್ರದೇಶ ; ವಾಯುವಲಯ : ನಮ್ಮ ಭೂಮಿಯಿಂದ ಹೊರಕ್ಕೆ 
ಹೊರಟುಹೋಗಬಹುದಾದ ಉಷ್ಣವು ನಮ್ಮ ವಾತಾವರಣದಲ್ಲಿರುವ ನೀರಿನ ಅವಿಯಿಂದ 
ತಡೆಯಲ್ಪಡುವುದು (ಭೌತಎ. ೨೯೭); ಭೂಮಿಯನ್ನು ಒಂದು ವಾಯುವಿನ ಪೊರೆ ಆವರಿಸಿದೆ. 
ಇದನ್ನು ಭೂಮಿಯ ವಾತಾವರಣ ಎನ್ನುತ್ತಾರೆ (ಆಕಾಶ. ೧೪). ೨. ಹವಾಮಾನ ; 
ವಾಯುಗುಣ : ಆ ದೇಶದ ವಾತಾವರಣ ನಮಗೆ ಒಗ್ಗಲಿಲ್ಲ (ರೂಢಿ). 
೩. (ಆಲಂ) ಪರಿಸ್ಥಿತಿ ; ಸನ್ನಿವೇಶ : ಚಿಕ್ಕಪುಟ್ಟ ಸಂಗತಿಗಳನ್ನು ಭೂತಗನ್ನಡಿಯಲ್ಲಿ 
ತೋರಿಸಿ ವಾತಾವರಣವನ್ನು ಕೆದಕತೊಡಗಿದಳು (ಭಾರಧಿ. ಊಂ). [ಸಂ.] 


| ವಾತಾಶನ (ನಾ). ೧. ಗಾಳಿಯೊಂದು ಮಾತ್ರ ಆಹಾರವಾಗಿರುವುದು : ತ್ರಿದಿನ 


40 


46 


ಕ್ಕೊರ್ಮೆ ಫಲಾದನಂ ನೆಗಳುದಾತಂಗೊಂದು ತಿಂಗಳ್‌ ದ್ವಿಮಾಸದೊಳಾಟುಂ ದಿನಕೊರ್ಮೆ 
ತತ್ಸಳಚಯಾಹಾರಂ . . . ಮಾಸಪಂಚಕದೊಳಾಯ್ತಾತಂಗೆ ವಾತಾಶನಂ 
(ಶಬತಂ. ೨-೯೯). ೨. ಹಾವು. (| ಆ ಸಂ. ವಾತಾಶಿನ್‌] 

ವಾತಾಹತಿ (ನಾ). ಗಾಳಿಯ ಹೊಡೆತ, - ಪೆಟ್ಟು : ಮನುವಂಶಮಂಡನಂ. . . 
ದೀಪಂ ವಾತಾಹತಿಯಿಂ ನಂದುವಂತೆ ಮೂರ್ಛೆಗೆ ಸ೦ದ೦ (ಪಂರಾಮಾ. ೯-೧೧೬). [ಸಂ.1 

ವಾತಾಹಾರ (ನಾ). ಗಾಳಿಯನ್ನೇ ಆಹಾರವಾಗಿ ಉಳ್ಳವನು : ಅವನು 

. ವಾತಾಹಾರನಾಗಿ ಉಗ್ರತವಸ್ಸನ್ನು ಹಿಡಿದಿದ್ದಾನೆ (ವಚಭಾ. ೩೭೪). '(ಸಂ.] 

ವಾತಿ, (ನಾ). ೧. ಗಾಳಿ ; ವಾಯು. ೨. ವಾಯುಪುತ್ರ ; ಹನುಮಂತ : ವಾತಿ 
ಪರವೆಣ್ಣೆ ಶರಣಾಯಾತಂಗಸುರಂ ಬಿಯಕ್ಕೆ ಗುಪ್ತಂ ರಿಪುಸಂಘಾತಕ್ಕೆ ಪರಾಕ್ರಮನೆನೆ 
ಭೂತಲಮೇನೆಂದು ಕೇಶಿಯಂ ಬಣ್ಣಿಪುದೋ (ಕಾವ್ಮಾವ. ೭೫೭); ಶರಧಿಮಧ್ಯದ 
ಮತ್ಸ್ಕಕೇಶನಿದಿರೊಳ್‌ ವಾತಿಯುರು ಜಯಸ್ತಂಧದೊಳ್‌ ರಾಮನಾಧಿಕ್ಕಮಂ 
ಬರೆಯುತಿರೆ (ಪದ್ಮರಾ. ೧೧-೧೬೪). ೩. ಸೂರ್ಯ. ೪. ಚಂದ್ರ. [50.] :- 

ವಾತ್ಮಿ (ನಾ). ಒಂದು ಬಗೆಯ ಹಕ್ಕಿ : ""ವಾತೀ - ಕೆಂದತೆಗವ ಹಕ್ಕಿ'' 
(ಓಷಧಿ. ೪). [?] 

ವಾತಿಕ (ನಾ). ೧. ವಾತಪ್ರಕೃತಿಯುಳ್ಳುದು ; ವಾತವುಳ್ಳುದು : ವಾತಪ್ರಕೃತಿಯ 
ಗುಣಂಗಳ್‌ ಮಾತಾಪಿತೃಗಳ್ಲೆ ಮುನ್ನಮುಳ್ಳೊಡೆ ಮುಜಕಿಯುಂ ವಾತಿಕನಕ್ಕುಂ 
(ಅಶ್ವಶಾ. ೯-೮೬). ೨. ಚಾತಕಪಕ್ಷಿ. [ಸಂ.) 

ವಾತುಲ (ಗು). ೧. ವಾತರೋಗದಿಂದ ಬಾಧಿತವಾದ ; ವಾತರೋಗಕ್ಕೆ 
ಒಳಗಾದ. ೨. ಹುಚ್ಚಿನಿಂದ ಕೂಡಿದ. (ನಾ). ೩. ಬಿರುಗಾಳಿ. 
೪. ಇಪ್ಪತ್ತೆಂಟು ಬಗೆಯ ಶೈವಾಗಮಗಳಲ್ಲಿ ಒಂದು : ಕಾಮಿಕ ಯೋಗಜ 

- - ವಾತುಲಗಳೆಂಬ ಇಪ್ಪತ್ತೆಂಟು ಶಿವಾಗಮಗಳು. . . "ಸಿದ್ಧಾಂತ'ಗಳೆಂಬ ಸಂಜ್ಞೆಯನ್ನು 

ಪಡೆದಿವೆ (ಭಾರದ. ೭೨). [ಸಂ.] 


ವಾತುಲಾಗಮ 


ವಾತುಲಾಗಮ, ವಾತುಳಾಗಮ (ನಾ). ಇಪ್ಪತ್ತೆಂಟು ಬಗೆಯ ಶೈವಾಗವು 
ಗಳಲ್ಲಿ ಒಂದು : ಶಿವಾಗಮಗಳಲ್ಲಿ ವಾತುಲಾಗಮವೇ ಸರ್ವೋತ್ಪಷ್ಟವಾದುದು 
(ಶಿವಾಸೂ. ೯-೨೫ ಟೀಕೆ). ವಾತುಳಾಗಮ : ಶೈವಾಗಮವು ಕಾಮಿಕಾಗಮ ಮೊದಲು 
ವಾತುಳಾಗಮದವರೆಗೆ ಇಪ್ಪತ್ತೆಂಟು ಎಂದು ಪರಿಗಣಿತವಾಗಿದೆ (ಭಾರದ. ೭೨); 
ಶೈವಾಗಮದಲ್ಲಿ . . . 'ಶೈವಾಗಮ', "ದೇವ್ಮಾಗಮ' ಆಥವಾ ಶಾಕ್ತಾಗಮ, ವಾತುಳಾಗಮ 
ಅಥವಾ ತಾಂತ್ರಿಕಾಗಮ' ಮತ್ತು 'ವೀರಶೈವಾಗಮ' ಎಂದು ನಾಲ್ಕು ಒಳಭೇದಗಳವೆ 
(ಭಾರದ. ೭೪). 1ಸಂ.] 

ವಾತುಳಾಗಮ "ವಾತುಲಾಗಮ' ನೋ. 

ವಾತೂಲ, ವಾತೂಳ (ಗು). ೧. ಎ ವಾತುಲ ೧. ೨. ವ ವಾತುಲ ೨. (ನಾ). 
೩. ಸುಂಟರಗಾಳಿ ; ಬಿರುಗಾಳಿ. ೪. ಎ ವಾತುಲ ೪ : "ವಾತೂಲಾಗಮ' 
ಪರಾ. ವಾತೂಳ : ೩. "'ವಾತೂಳಂ ವಾತ್ಮೆ ವಾತಮಂಡಳಿಯಕ್ಕುಂ'' 
(ವಸ್ತುಕೋ. ೮-೪). ೪. ವಾತೂಲದೊಳು ಸೇರಿದಾಅನೆಯ ಲೀಲೆಯ ಮಹಾಬ್ರಹ್ಮಾಂಡ 
ಪುರಾಣದಲ್ಲಿ ಭಿಕ್ನಾಟಣವನೆಂದು ಪೇಳುತ್ತಿರ್ದನಾಚಾರ್ಯನು (ವೀಕೈವು. ೨-೨-೪). 

1ಸಂ.] 

ವಾತೂಲಾಗಮ (ನಾ). ಎ ವಾತುಲ ೪ : ಆ ಸಿದ್ಧಾಂತಭೇದಂಗಳಾವವೆಂದೊಡೆ 
ಕಾಮಿಕಾಗಮ ಯೋಗಚಾಗಮ . . . ಕಿರಣಾಗಮ ವಾತೂಲಾಗಮವೆಂಬವೇ 
ಇಪ್ಪತ್ತೆಂಟು ದಿವ್ಮಾಗಮಂಗಳಕ್ಕುಂ (ವಿವೇಕ. ೬೨). "ವಾತುಲಾಗಮ' ಪರಾ. 

[ಸಂ.] 

ವಾತೂಲಿಕೆ, ವಾತೂಳಿಕೆ (ನಾ). ವರ್ತುಲಾಕಾರವಾಗಿ ಸುತ್ತಿ ಬರುವ ಗಾಳಿ ; 
ಸುಂಟರಗಾಳಿ : ಅವಿರಳವಾತೂಲಿ (ಪಾಠಾಂ. ೪] ಕಾಭ್ರಮಣಪರಿಗತತೂಳಿಕಾತಳಮಪ್ಪ 
ಮನಕ್ಕೆಂತಾನುಂ ಕಾಲಲಬ್ಬವಶದಿಂ ನಿವೃತ್ತಿಪರಿಣತಿಯೊಳ್‌ ಪರಿಣಮಿಸಿದ ಸುಸ್ಹತೆಯಂ 
ವೃರ್ಥಂ ಮಾಡದೆ (ಚಂದ್ರವು ೪-೧೮ ವ). ವಾತೂಳಿಕೆ : ನೆಗಪುತ್ತುಂ ಗಗನತಳಕ್ಕಗಣಿತ 
ವಾತೂಳಿಕಾಳಿಯಂ ಕಾಯ್ದು ಸಮಂತೊಗೆದ ಕಡುವಿಸಿಲ ಪಸರಮನುಗುಲುತ್ತುಂ 
ಬಂದುದತುಳಭೀಷ್ಮಂ ಗ್ರೀಷ್ಮ೦ (ಕುಸುಮಾ. ಆ-೧೧೪) ; ಆ ಗಂಗಾತರಂಗಿಣೀ 
ತುಂಗವಾತೂಳಿಕಾಸಂಗದಿಂದಳ್ಳಾಡುತ್ತುಮಿರ್ದ ತೀರದ್ಹ್ವಯಪರ್ಯಂತಕಾಂತಾರ 
ತರುನಿಕರಶಾಖಾಶಿಖಾವಳಯಾಗ್ರಂಗಳಿಂದುದಿರ್ದು ಬಿಟ್ಲು (ಬಾಧವು. ೧೦-೭೧ ವ). 

(ಸಂ. ವಾತೂಲಿಕಾ] 
ವಾತೂಳ "ವಾತೂಲ' ನೋ. 


ವಾತೂಳಿ (ನಾ).  ವಾತೂಲಿಕೆ : ವಾತೂಳೀಚಾಳನೋನ್ಮೀಳಿತಜಟಿಳತರಸ್ನೂಳಧೂಳೀ 
ಪ್ರಜಾಳಪ್ರೋತಕ್ನೋಣೇತಳಂ . . . ಲೋಕಕ್ಕಗುರ್ವಂ ಪಡೆದು ಬಿಡದೆ ಬಂದತ್ತು 


ದುರ್ಗೀಷ್ಮಕಾಲಂ (ಚಾಧಪು. ೪-೭೬). 
ವಾತೂಳಿಕೆ "ವಾತೂಲಿಕೆ' ನೋ. 
ವಾತೋದರ (ನಾ). ಹೊಟ್ಟೆಯಲ್ಲಿ ಗಾಳಿ ತುಂಬಿಕೊಂಡು ಊದಿಕೊಳ್ಳುವ 

ಒಂದು ಬಗೆಯ ರೋಗ : ಈ ಎಣ್ಣೆಯಂ ಹಾಲಲ್ಲಿ ತೆಗೆದುಕೊಳ್ಳೆ ವಾತೋದರ 

ಮಾಣ್ಣುಂ (ಎವೈವಿ. ೪). [ಸಂ.] 

ವಾತೋದರಿ (ನಾ). ಹೊಟ್ಟೆಯಲ್ಲಿ ಗಾಳಿ ತುಂಬಿಕೊಂಡು ಊದಿಕೊಳ್ಳುವ 
ಒಂದು ಬಗೆಯ ರೋಗ `: 
ಪ್ರೋಥಮಧೃದೊಳ್‌ ತೋರ್ಪೊಡೆ ಬಾಲ್ಲುಂ ತುರಗಮೇಕವಿಂಶತಿವರುಷಂ ಸಾಯ್ಲುಂ 
ಬಲ್‌ಕ್ಕೆ ವಾಶೋದರಿಯೊಳ್‌ (ಅಶ್ವಶಾ. ೫-೨೭). (ಸಂ. ವಾತೋದರಿಸ್‌] 

ವಾತೈ (ನಾ). ಎ ವಾತೂಲಿಕೆ : '"ಸುಟ್ಟುರೆಘಾಳಿಯಂ ವಾತ್ಮಾ ಎಂಬುದು '' 

(ಹಲಾಯು. ೧೪-೭೭). (ಸಂ.ವಾತ್ಕಾ] 
ವಾತ್ಸಕ (ನಾ). ಕರುಗಳ ಹಿಂಡು : “"ವಾತ್ಸಕಂ, ಧೈನುಕಂ - ಈ ೨ ಕ್ರಮದಿಂದ 

ಕರುಗಳ ಹಿಂಡಿಗೂ ಆಕಳ ಹಿಂಡಿಗೂ ಬೇರೆಬೇರೆ ಹೆಸರು. ಎಳೆಕರುಗಳ ಹಿಂಡು, ವಾತ್ಸಕ'' 

(ಸಿದ್ಧಾಂತಿ. ೨೯೨). [ಸಂ.) 
ವಾತ್ಸಲ್ಯ (ನಾ). ೧. (ಹಿರಿಯರು ಕಿರಿಯರ ಬಗ್ಗೆ ತೋರುವ) ಮಮತೆ; 

ಅಕ್ಕರೆ; ವಾಂಭಲ್ಮ : ಅಣ್ಣದೇವನೊಳಿಡಿದ ವಾತ್ಸಲ್ಮಮೆಂಬ ಬಲ್ಲಣ್ಣಿಯೊಳ್ಳಟ್ಟುವಡೆದು 


(ಸಂ. ವಾತೂಲೀ। 


ಅಂತಪ್ಪ ರೇಖೆಯ(ಯ್ದುಂ) ಚಿಂತಿಸದಾ 


೭೮೩೯ ನ 


10 


15 


20 


25 


35 


40 


45 


ಲ 


ದೆ 

(ಜೈಮಿಭಾ. ೧೮-೬೦) ; ತಾಯಿ ಮಕ್ಕಳನ್ನು ಪ್ರೀತಿಸುತ್ತಾಳೆ : ಇದು ವಾತ್ಸಲ್ಮ 
(ಧರ್ಮಸಾ. ೨೩). ೨. [ಜೈನ) ಸಮ್ಮಗ್ಗರ್ಶನದ ಎಂಟು ಅಂಗಗಳಲ್ಲಿ 
ಏಳನೆಯದು ; ತನ್ನ ಸಹಯೋಗಿಗಳನ್ನೂ ಸತ್ಕಮಾರ್ಗಾವಲಂಬಿಗಳನ್ನೂ 
ಅತ್ಯಂತ ಸ್ನೇಹದಿಂದ ಕಾಣುವುದು : ಜನಪ್ರಣೇತಮಪ್ಪ ಧರ್ಮಾಮೃತಂ 
ಗಳೊಳ್‌ ಮಿಥಢ್ಕಾಮರಾಗಮಂ ಪತ್ತುವಿಡಿಸುವುದು ವಾತ್ಸಲ್ಮ೦ (ಟಾವುಂವು. ೨೪೧) ; 
ಜಿನಪ್ರಣೀತ ಧರ್ಮಾಮೃತದೊಳ್‌ ನಿತ್ಕಾನುರಾಗತೆ ವಾತ್ಸಲ್ಕಂ (ತತ್ತೃಪ್ರ. ೨೬೫). 

(ಸಂ. 

ವಾತ್ಸಾಯನ (ನಾ). ೧. ಕಾಮಶಾಸ್ತ್ರವನ್ನು ರಚಿಸಿದ ಒಬ್ಬ ಮುನಿಯ 
ಹೆಸರು : ಫುಲ್ಲಶರನುಮಂ ಚಲ್ಲದೊಳ್‌ ಪದವಡಿಸಲುಂ ವಾತ್ಸ್ಮಾಯನನುಮಂ 
ಮತ್ಸರದೊಳ್‌ ಗೆಲಲುಂ . . . ಬಲ್ಲವರಾಗಿ ಮದನನ ಪರಿಚಾರಿಕೆಯರಂಬೆತ್ತುವಂತೆ 
ಪೂವನೆತ್ತುವ ಪುಷ್ಟಲಾವಿಕಾಚತುಪ್ಪಥದೊಳ್‌ (ಶಾಂತಿವು. 6-೭೨ ವ) ; ವಾತ್ಸಯನನಂ 
ಪೊಟವೊಆಸು ಮಾಲ್ಪ ಕಂಡವರಂ ಮೂವಣ್ಣಂಬರಿಪ ನವವಾರವಿಳಾಸಿನಿಯರಿರುತಿರ್ಪ 
ನೆಲೆವನೆಗಳಿನೊಪ್ಪುವ ಸೂಳೆಗೇರಿ ಸೊಗಯಿಸುತಿರೆ (ಜಗವಿ. ೨-೨೧ ಅಡಿವದ್ಮ). 
೨. ಕಾಮಶಾಸ್ತ್ರ 
ವಾದ್ಮಶಕುನೋದ್ಮದ್‌ಹೃದ್ಯವಿದ್ಕಾಕದಂಬಕನುಂ ಚಂದ್ರಕವೀಂದ್ರನೊರ್ವನೆ ಬಲ್ಲಂ 
ಪೆಜರ್ಬಲ್ಲರೇ (ಜುದತಿ. ೧-೫೧); ಪಂಡಿತವಕ್ಕಿಗಳಂ ನಿಜಕರಾಗ್ರದಿಂ ಪಿಡಿದೊಡಗೊಂಡು 
ಪೋಗಿ ನಿಜಗೃಹದೊಳೋವಿಯಾ ಗಿಳಿಯ ಮುದ್ದುತನಕ್ಕೊಲ್ಲು ವಾತ್ಸಾಯನಮನೋದಿಸಿ 
ರಸಾಲರಮಣನೆಂಬ ಪೊಸವೆಸರಿಟ್ಟು (ರಾಜಶೇ ೧-೧೩೫ ವ). ೩. ಪ್ರಸಿದ್ಧ ನ್ಮಾಯ 
ಶಾಸ್ತ್ರಕಾರನೊಬ್ಬನ ಹೆಸರು. ಸಂ.) 

ವಾದ (ನಾ). ೧. ಮಾತನಾಡುವುದು ; ಮಾತನಾಡುವಿಕೆ. ೨. ಮಾತು ; 
ಸಂಭಾಷಣೆ : “ವಾದ ವಾದನಂ, ವಾದನೀಯಂ - ಈ ೩ ಮಾತು'' (ಕಾಶಕ್ವ ೨೯೮). 
೩. ವಿವರಣೆ ; ವ್ಯಾಖ್ಯಾನ. ೪. ಚರ್ಚೆ ; ವಿವಾದ : ವೇದಶ್ರುತಿಗಳ ತಿಳಿಯಲಜ್‌ 
ಯದೆ ವಾದವ ಮಾಡುವರೆಲ್ಲಾ ಕೇಳಿ (ಬಸವ. ೫೪೫೩); ರಾವಣ ಕೇಳು ರಾಮನ 
ಬಲದೊಳೊಂದತಿವಾದ ಹುಟ್ಟಿತು «ಕಾಶಿರಾ. ೧೮-೨೬). ೫. ತತ್ತ್ವನಿರ್ಣಯಕ್ಕಾಗಿ 
ಮಂಡಿಸುವ ಮಾತು ; ಪ್ರತಿಪಾದನೆ : ವೈಷ್ಣವವಾದಿ ಹರಿಯೆ ಪರವೆಂದು 
ಭೂವರಗೃಹದ್ವಾರದೊಳ್‌ ಬರೆದು ಪತ್ರಂಗಟ್ಟೆ ಕೇಳ್ದು ವಾದಕ್ಕೆ ನೃಪಸಭೆಗೆಯ್ದಿದಂ 
ಗುರುವರಂ (ವದ್ಮರಾ. ೯ ಸೂಚನೆ) ; ವಾದಕ್ಕೆಂದುಜ್ನುಗಿಸಿದ ವಾದಿಗಳಂ ಜಯಿಸಲೆಂದು 
ಬಸವಾಧಿವನಾಮೋದಂ ಮಿಗೆ ಬರಲಟ್ಟಿದ (ವೃಪವಿ. ೩೭-೬೬). ೬. ವಾಗ್ಯುದ್ಧ ; 
ವಾಕ್ಕಲಹ : ನಿಮ್ಮ ವಾದ ಬಿಡಿಸಲು ನನಗೆ ಸಾಧ್ಯನಿಲ್ಲ (ರೂಢಿ). ೭. ಸಿದ್ಧಾಂತ ; 
ಮತ : ಯಾವ "ವಾದ'ಕ್ಕೂ ಮಾರುಹೋಗದೆ ಸಾಓತ್ಮವು ಮಾನವೀಯವೃಕ್ತಿತ್ವದ 
ಮೂಲದ್ರವ್ಮದ ಉದಾತ್ತೀಕರಣ ಇಲ್ಲವೆ ಊರ್ಧ್ವಮುಖತೆಯ ಕಡೆಗೇ ತನ್ನ ಲಕ್ಷ್ಮವನ್ನು 
ಪೂರೈಸಬೇಕು (ನವ್ಮಕಾ. ೧೯. ಆ. ಧ್ವನಿ ; ನಾದ. ೯. ಬೀದಿಮಾತು ; ಗಾಳಿಸುದ್ದಿ. 
೧೦. ಕೀಳುಲೋಹಗಳನ್ನು ಚಿನ್ನವನ್ನಾಗಿ ಮಾರ್ಪಡಿಸುವ ಒಂದು ಬಗೆಯ 
ವಿದ್ಕೆ ; ರಸವಾದ : ವಾದದ ಹೇಮ ಸ್ವಯ ಹೇಮವ ಕೂಡಿ ವೇದಿಸಲಿಕ್ಕೆ 
ವಿಭೇದವಾದುದಿಲ್ಲ (ಸಕವ. ಕ. ॥| ೫೦೩-೧೪೪೮); ವಾದ ವಶ್ಶ ವಯೋನಿರೋಧನ . . . 
ಸಾಧಿಸಿಹ ಫಘುಟಿಕಾಪಾದುಕಾಸಿದ್ದಿಗಳ ಪಡೆದಿಹ ಸಾಧಕರು ಮೊದಲಾಗಿ 
ಕಾಲಾಧೀನರಾಗಿಹರು (ಅಮೃತ. ೨-೩೭). ೧೧. [ನ್ಯಾಯ] ನ್ಯಾಯದರ್ಶನದ 
ಹದಿನಾರು ಬಗೆಯ ಪದಾರ್ಥಗಳಲ್ಲಿ ಒಂದು : ಗೌತಮೋಕ್ಷನ್ಮಾಯವು ಪ್ರಮಾಣ 
ಪ್ರಮೇಯ. . . ವಾದ ಜಲ್ಬ ವಿತಂಡ. . . ನಿಗ್ರಹಸ್ಮಾನಗಳೆಂಬ ಷೋಡಶಪದಾರ್ಥಂಗಳಂ 
ನಿರೂಪಿಸುತ್ತಲೀ ಪ್ರಪಂಚಕೆ ಪರಮೇಶ್ವರ ಕತಣ್ಯಕಮಂ ನಿಶ್ಚಯಿಸುವುದು (ಎವೇಕ. ೧೦). 

ವಾದಮಾಡು ಎ ಚರ್ಚಿಸು ; ಚರ್ಚೆಮಾಡು : ಅರಸನು ವಾದಿರಾಜರಿಗೆ 

ಮಾಡುತ್ತಿರುವ ಸತ್ಕಾರಕ್ಕೆ ಸಹಿಸದೆ ಅವರೊಡನೆ ತಾನು ವಾದಮಾಡಬೇಕೆಂದನು 
(ಕಚಎ. ೧೬೦). ವಾದಹೂಡು ಎ ಚರ್ಚೆಗೆ ತೊಡಗು ; ವಾದಿಸು : ನಾವು ಹಾಗೆ 
ಮಾಡೋದು ತಪ್ಪು ಅನಾರೋಗ್ಯ ಎಂದೆಲ್ಲಾ ವಾದಹೂಡಿದರು (ಮನೋನಂ. ೨-೪) ; 
ಅವನು ಅಲ್ಲಿದ್ದ ವಕೀಲನೊಬ್ಬನೊಡನೆ ವಾದಹೂಡಿ, ಅದರಲ್ಲಿಯೇ ಮಗ್ಗನಾಗಿದ್ದನು 

1ಸಂ.1 


ಸತ್ಕಾವ್ಕ್‌ನಾಟಕವಾತ್ಸ್ಟಾಯನನೃತ್ತಗೀತ . . . 


(ಪುನರು. ೧೩೮). 


ವಾದಂಗೆಯ್‌ 


ವಾದಂಗೆಯ್‌ (ಕ್ರಿ). ತತ್ತೃನಿರ್ಣಯಕ್ಕಾಗಿ ವಾದಮಾಡು ; ಮಂಡಿಸು : 
ವಾದಂಗೆಯ್ದಣ್ಮಿದ ಪರವಾದಿಗಳಂ ಗೆಲ್ಲು ಜಸಮನಾಳ್ದಿರುತುಂ ಸಮ್ಮೋದದೆ ಪಸೆನಿಂದಂ 
ಮಹಿಮೋದಧಿ (ವೃಷವಿ. ೩೯-೩೪). [ವಾದ + ಕೆಯ್‌,] 

ವಾದಕ, (ನಾ). ೧. ಮಾತನಾಡುವವನು. ೨. ವೀಣೆ ಮೊದಲಾದ 
ವಾದ್ಯಗಳನ್ನು ನುಡಿಸುವವನು, -ಬಾಜಿಸುವವನು : ನಾನಾತೋದ್ಮ ವಾದ್ಮಂ 
ಗಳನೆ ಮೆಚೆದು ಮೆಚ್ಚಂಗೊಳಲ್‌ ವಾದಕರ್‌ ಬಂದಿರೆ . . . ಚೆಲ್ಮಾಮದಾಸ್ಮಾನರಂಗಂ 
(ಅದಿವು. ೨-೩) ; ಪಾತ್ರವಾಡೆ ವಾದಕಂ ಬಾಜಿಸಿದಂ (ಶಮದ. ೨೪೯ ಪ್ರಯೋ). 1ಸಂ.] 

ವಾದಕಿ (ನಾ). ವಾದ್ಯಗಳನ್ನು ನುಡಿಸುವವಳು, -ಬಾಜಿಸುವವಳು : ಕುಡುಪು 
ಕಯ್ಮುಂ ಜತಿಯೊಳ್‌ ತಡತಡವರೆ ವಾದಕಂಗೆ ಪುರ್ವಿಂ ಜತಿಯಂ ತೊಡರದೆ ನಡೆಯಿಸಿ 
ಪುರ್ವಿದೆ ಕುದುಪೆನೆ ನರ್ತಕಿಯೆ ಸಭೆಗೆ ವಾದಿಕಿಯಾದಳ್‌ (ಅಬವಪು ೯-೩೨). 

[ವಾದಕ + - ಇ] 

ವಾದಕ್ಕಿ (ನಾ). ಜೀರಿಗೆ ಜಾತಿಗೆ ಸೇರಿದ ಒಂದು ಬಗೆಯ ಕಾಳು ; ಓಮು ; 
ಅಜವಾನ : ಚವ್ಮ, ಹಿಪ್ಪಲೀಮೂಲ . . . ವಾದಕ್ಕಿ, ಜೀರಿಗೆ . . . ಇವಿಷ್ಟನು 

- ಅಷ್ಟಾವಶೇಷವಾಗಿ ಕಷಾಯವ ಕಾಸಿ ಜೇನುತುಪ್ಪ ಬೆರಸಿ ಕೊಡಿಸಲು ತ್ರಿದೋಷದಿಂದ 
ಉಂಟಾದ ಸ್ವರಭಂಗ ಶಮನವಹುದು (ವೈದ್ಮಸಾ |, ೧೭೬). 1ಆ ಓದಕ್ಕಿ] 

ವಾದಗೋಷ್ಠಿ (ನಾ). ಚರ್ಚೆ ನಡೆಯುವ ಸಭೆ ; ಚರ್ಚಾಕೂಟ : ಹಿಂದಿನ 
ಕಾಲದ ವಾದಗೋಷ್ಠಿಗಳ ಒಂದು ವಿಸ್ತೃತಚಿತ್ರವನ್ನು ಪದ್ಮಣಾಂಕನ ಪದ್ಮರಾಜಪುರಾಣ 
ದಲ್ಲಿ ನೋಡಬಹುದು (ಕಶಾಅ. ೨೪೩ ಆಡಿಟಿ). (ಸಂ.) 

ವಾದಗ್ರಸ್ತ (ಗು). ವಾದಕ್ಕೆ ಗುರಿಯಾದ ; ಚರ್ಚಾಸ್ಪದವಾದ : 

ರಚನಕಾರನು ಯಾರೆಂಬ ವಿಷಯವು ಮಾತ್ರ ತುಂಬ 
ವಾದಗ್ರಸ್ತವಾಗಿದೆ (ಕಸಾಚ. ೫೨). 10.1 

ವಾದನ (ನಾ). ೧. ಧ್ವನಿಯುಂಟಾಗುವುದು. ೨. ವಾದ್ಯಗಳನ್ನು ನುಡಿಸುವಿಕೆ, - 
ಬಾಜಿಸುವಿಕೆ : ವಾದನಮಿಲ್ಲದೆಯುಂ ಮಿಗೆ ನಾದಂಗೆಯ್ದುವು ಸುರಾನಕಾನೀಕಂಗಳ್‌ 
(ವರ್ಧವು ೧೩-೮೦); ವಾದನಕ್ಕೆಂದು ತೆಗೆದುಕೊಂಡ ಕೊಳಲು ಚಿಗುರಿದರೆ' ಅದು ವೇಣಬ 
ವಾಗಿರುವುದೆಂತು ? (ಮಹಾಣ. ೫೫). ೩. ವಾದ್ಮಸಂಗೀತ. ಸಂ.) 

ವಾದನದಂಡ (ನಾ). ವಾದ್ಯವನ್ನು ನುಡಿಸಲು ಉಪಯೋಗಿಸುವ ಕಮಾನು, 
ಕುಡುಹು ಮುಂತಾದುವು : ವಾದನದಂಡಂ ಕುಡುಮಿಂಚಾದುದು ನೇಣಾದುದಮರ 
ಚಾಪಂ ವರದಂಭೋದಮದು ಢಕ್ಕೆಯಾದುದು ವಾದಕನಾದುದು ನಟತ್ಮಲಾಪಿಗೆ ಗಗನಂ 
(ಹೂಕ್ತಿಸು. ೧೦-೧೬೬); ತನು ವಾದ್ಮಂ ನಾಲಗೆ ವಾದನದಂಡಂ (ಶಮದ. ೩೪). ([ಸಂ.] 

ವಾದಪುಲಿ (ನಾ). ಒಬ್ಬಾತನ ಹೆಸರು : ಅರಬದ್ದಗಿಯರ ವಾದಪುಲಿ ಮಾಡಿದಾನ್‌ 
(ಎಕ. ೫11 ಸೊರಬ ೧೦-೯; 800). [?] 

ವಾದವಿವಾದ (ನಾ). ೧. ಯಾವುದಾದರೊಂದು ವಿಷಯಕ್ಕೆ, ಒಬ್ಬರು ಹೇಳಿ 
ದುದಕ್ಕೆ ಪ್ರತಿಯಾಗಿ ಮತ್ತೊಬ್ಬರು ಹೇಳುವ ಹೇಳಿಕೆ : ಈ ವಾದವಿವಾದಗಳನ್ನು 
ವಿವರವಾಗಿ ಪರಿಶೀಲಿಸಿ ನೋಡದ ಹೊರತು ಈ ವಿವರಣೆಯೂ ಸ್ಪಷ್ಟವಾಗುವುದಿಲ್ಲ 
(ದ್ರಾಎಎ. ೨೨). ೨. ಜಗಳ ; ವಾಕ್ಕಲಹ ; ವಾಗ್ಳುದ್ದ : (ಮುಂಬಯು. 8).  [ಸಂ.] 

ವಾದಸರಣಿ (ನಾ). ವಾದವನ್ನು ಮಂಡಿಸುವ ಕ್ರಮ, ರೀತಿ : ಅವನ ಇಡೀ 
ಭಾವ - ಭಂಗಿ-ವಾದಸರಣಿ-ನೆಚ್ಚು ಎಲ್ಲವನ್ನೂ ಕಂಡು, ನಗೆ ಧರ್ಮವೀರರಾದ ಆ 
ಹುತಾತ್ಮರ ನೆನಪಾಯಿತು (ವೀರಯೋ, ೧೭) ;ದಡೈರಕ್ಟರಿಗೂ ಇವನ ವಾದಸರಣಿ ಹಿಡಿಸಲಿಲ್ಲ 
(ಹಸುಹೊ. ೩೨೫). (ಸಂ.) 

ವಾದಿ (ನಾ). ೧. ಮಾತನಾಡುವವನು. ೨. ತತ್ತನಿರ್ಣಯಕ್ಕಾಗಿ 
ವಾದಿಸುವವನು ; ತಾರ್ಕಿಕ : ಮೊದಲೊಳ್‌ ಮುಳ್‌ ಮೇಗೆ ವಿಚಿತ್ರದಳಿತರಕ್ತಪ್ರಸೂನ 
ಮೆಂಬಿನಿತಚೊಳಾಗದು ಶಾಲ್ಮಲಿವನರುಹಮಾವುದಂತರಂ ನಿನಗಮಿದಿರ ವಾದಿಗಮಧಿಪಾ 
(ಶಾತಿಪು. ಆ-೧೫೨); ವೇದ ಸ್ವಯಂಭುವೆಂಬ ವಾದಿ ನೀ ಕೇಳೆಲವೋ (ಬೂವ. ೫೩೧). 
೩. ವಿಷಯವನ್ನು ವಿಶದವಾಗಿ ನಿರೂಪಿಸುವವನು ; ವ್ಯಾಖ್ಯಾನಕಾರ : 
*“ನೃಪನಲ್ಲಿ ವಾದಿಯಲಿ ನರೇಂದ್ರನೆಂದೆನಿಕು'" (ಮುಗರಾ. ೧೪೪-೨೬). ೪. ಒಂದು ಮತ 
ಅಥವಾ ಸಿದ್ಧಾಂತವನ್ನು ಬೋಧಿಸುವವನು : ಧರ್ಮ ವೇದಾಂತ ಸಿದ್ಧಾಂತಗಳಲ್ಲಿ 


ಕವಿರಾಜಮಾರ್ಗ . . . 


೭೮೪೦ 


10 


25 


35 


40 


45 


ವಾದಿರಾಜಗುಳೆ ಕೆ 


ಪ್ರಮಾಣ ಪ್ರಮೇಯೋಪನ್ಮಾಸ ದೃಷ್ಟಾಂತ ಸಮವ್ವಯದಿ ಸದ್ಮುಕ್ತಿ ನಿರೂಪಕರಾದ 
ವಾದಿಗಳಿಂ (ಎವೇಕ. ೨೨೬). ೫. ನ್ಯಾಯಾಸ್ಥಾನ, ಆಯೋಗ ಮೊದಲಾದ 
ನ್ಕಾಯನಿರ್ಣಯಸ್ಸಾನಗಳಲ್ಲಿ ದಾವಾ ಹಾಕುವವನು ; ಫಿರ್ಯಾದಿ: 
ವಾದಿಯು ತನ್ನ ದಾವಾ ಅರ್ಜಿಯಲ್ಲಿ ಅಂಥಾ ಮನುಷ್ಯನನ್ನು ನೇಮಿಸಿದ್ದರೆ, ಪ್ರತಿವಾದಿಯು 
ಸಹ ಒಬ್ಬನನ್ನು ನೇಮಿಸಬೇಕೆಂದು . . . ತಿಳಿಸತಕ್ಕದ್ದು (ಗ್ರಾಮಾಕ. 0೭) ; ವಾದಿ ಮತ್ತು 
ಪ್ರತಿವಾದಿಗಳು ಸಂಕಟದಿಂದ ಸುತ್ತಾಡುತ್ತಿದ್ದರು (ಪುನರು. ೨೩). ೬. ಅಸಂಬದ್ಧವಾಗಿ 
ಮಾತನಾಡುವವನು ; ವಿತಂಡವಾದಿ : ನಿನ್ನಂಥ ವಾದಿಗಳ ಹತ್ತಿರ ಮಾತನಾಡಿ 
ಉಪಯೋಗವಿಲ್ಲ (ರೂಢ). ೭. 1ಸಂಗೀತ) ವಾದಿ, ಸಂವಾದಿ, ವಿವಾದಿ ಮತ್ತು 
ಅನುವಾದಿ ಎಂಬ ನಾಲ್ಕು ಮುಖ್ಯ ಸ್ವರಗಳಲ್ಲಿ ಒಂದು : ಈ ಸ್ವರವು ವಾದಿ, 
ಸಂವಾದಿ, ಹಾಗೆಯೇ ವಿವಾದಿ ನಂತರ ಅನುವಾದಿ (ಎಂಬ) ನಾಲ್ಕು ವಿಧದ್ದೆಂದು ಹೇಳಿದೆ 
(ಚತುಪ್ರ. ೩೨). "ವಾದಿಸ್ಟರ' ಪರಾ. 
ವಾದಿಕೋಳಾಹಳ ತಾರ್ಕಿಕರಲ್ಲಿ  ಕೋಲಾಹಲವನ್ನುಂಟು 
ಮಾಡುವವನು ; ಒಂದು ಬಿರುದು : ಇನ್ನು ನಿರವದ್ಮಸ್ಮಾದ್ವಾದಭೂಸಣರುಂ 
ಗಣಪೋಷಣಸಮೇತರುಮಾಗಿ ವಾದೀಭಸಿಂಹ ವಾದಿಕೋಳಾಹಳ ತಾರ್ಕಿಕಚಕ್ರವರ್ತಿ 
ಯೆಂಬ ನಿಜಾನ್ವಯನಾಮಂಗಳನೊಳಕೊಂಡು (ಎಕೆ. ॥ (8, ೫೬೯-೩೪; 1124). 
ವಾದಿಚಕ್ರಾಂಕುಶ ಇ ತಾರ್ಕಿಕರ ಸಮೂಹಕ್ಕೆ ಅಂಕುಶದಂತಿರುವವನು ; ಒಂದು 
ಬಿರುದು : ಪೋ ಸಾಲ್ಪುದು ವಾದಿ ವೃಢಾಯಾಸಂ ವಿಬುಧೋಪಹಾಸಮನು 
ಮಾನೋಪನ್ಮಾಸಂ ನಿಂನೀ ತೇಢೀವಾಸಂ ಸಂದಪುದೇ ವಾದಿಚಕ್ರಾಂಕುಶನೊಳ್‌ 
(ಎಕ. ॥ (೪), 6೧-೪೦; 12ನೆಯ ಶತ). ವಾದಿಚತುರ್ಮುಖ ಎ ಶಾರ್ಕಿಕರ ಗುಂಪಿನಲ್ಲಿ 
ಬ್ರಹ್ಮನಂತಿರುವವನು ; ಒಂದು ಬಿರುದು *: ವಾದಿಚತುರ್ಮ್ಮುಖ ರಾಮಚಂದ್ರ 
ತ್ರೈವಿದ್ಯದೇವರುಂ ವಾದಿವಜ್ರಾಂಕುಶ ಶ್ರೀಮದಕಳಂಕತ್ತೈವಿದೃದೇವರುಮಾ ಪರಮೇಶ್ವರನ 
ಗುಡ್ಡುಗಳು (ಎ೩ 1, ೭೧-೯೮; 1163). ವಾದಿಚೂಡಾಮಣಿ ಎ ತಾರ್ಕಿಕರಲ್ಲಿ 
ಶ್ರೇಷ್ಠನಾದವನು ; ಒಂದು ಬಿರುದು : [ಪೊಂಬೊಳಲ] ಕರ್ತು ವಾದಿಚೂಡಾಮಣಿ 
ಕ[ನೈ]ಯ ದೇವರು ಪುತ್ರಂ ಚಟ್ಟಪಾರ್ಯಂ ಪೇಳ್ದ೦ (ಸೌಇಇ 206, ೭೪-೪೪; 1112). 
ವಾದಿವಜ್ರಾಂಕುಶ ಇ ತಾರ್ಕಿಕರಿಗೆ ವಜ್ರಾಂಕುಶದಂತಿರುವವನು ; ಒಂದು 
ಬಿರುದು : ಪೋ ಸಾಲ್ವುದು ವಾದಿ ವೃಢಾಯಾಸಂ ವಿಬುಧೋಪಹಾಸಮನು 
ಮಾನೋಪನ್ಮಾಸಂ ನಿಂನೀ ತೇಢೇವಾಸಂ ಸಂದಪುದೆ ವಾದಿವಜ್ರಾಂಕುಶನೊಳ್‌ 
* (ಎಕೆ. ॥ (೧, ೧೭೩-೧೫೫; 1145); ವಾದಿವಜ್ರಾಂಕುಶ ಎಂದು ಹೆಸರಾದ ಶುಭಕೀರ್ಶಿಗಳು 
ಬೌದ್ಧರನ್ನೂ ಮಾಮಾಂಸಕರನ್ನೂ ಸೋಲಿಸಿದ್ದರು (ಕಶಾಅ. ೧೦೬). "ವಾದೀಧಸಿಂಹ ಎ 
ತಾರ್ಕಿಕನೆಂಬ ಆನೆಗೆ ಸಿಂಹದಂತಿರುವವನು ; ಒಂದು ಬಿರುದು : ಇನ್ನು 
ನಿರವದ್ಮ ಸ್ಮಾದ್ವಾದಭೂಸಣರುಂ ಗಣಪೋಷಣಸಮೇತರುಮಾಗಿ ವಾದೀಭಸಿಂಹ 
ವಾದಿಕೋಳಾಹಳ ತಾರ್ಕಿಕ ಚಕ್ರವರ್ಶ್ಶಿಯೆಂಬ ನಿಜಾನ್ಹಯನಾಮಂಗಳನೊಳಕೊಂಡು 
(ಎಕ. 1 (8, ೫೬೯-೩೪; 1124). [ಸಂ.ವಾದಿನ್‌) 
ವಾದಿತ (ಗು). ೧. ವಾದ್ಯಗಳನ್ನು ನುಡಿಸಿದ,- ಬಾರಿಸಿದ : ಯುಗಪದ್ದಾದಿತ 
ದೇವದುಂದುಭಿಗಳಿಂದಾಯ್ತೆಯ್ದೆ ಶಬ್ದಾತ್ಮಕಂ (ಆದಿವು ೧೦-೨೧); ವಾದಿತ ವಲ್ಲಕೀಗುಣ 
ರವೋದ್ಭವನೂತನದಿವ್ಮಗೀತಸಾರೋದಿತಮೋದೆ . . . ಪಾಲಿಸು ಶಾರದೆಯೆಮ್ಮ 
ನಾವಗಂ (ಯಾಡಚಂ. ೧-೬). (ನಾ). ೨. ವಾದ್ಯಗಳನ್ನು ನುಡಿಸುವಿಕೆ,- 
ಬಾರಿಸುವಿಕೆ : ""ಎಾದಿತದೊಳ್‌ ತಾಳದ ಸಮನಾದುದು ಲಯಂ'' 
(ವಸ್ತುಕೋ ೭೯-೨೪). ಹ ವಾದ್ಮಸಂಗೀತ. (ಸಂ. 
ವಾದಿತ್ರ (ನಾ). ೧. ವಾದ : ಕಣ್ಣೊಪ್ಪುವ ಜಯಗಜಮಂ ಲೀಲೆಯಿಂದೇಟ್‌ 
ವಾದಿತ್ರಾರಾವಂ ವಂದಿವೃಂದಧ್ವನಿ ಜಯಜಯಕೋಲಾಹಲಂ ಮಂಗಲಾಲಂಕಾರಂ 
ಯಾತ್ರೋತ್ಸವಪ್ರಸ್ತುತಮೆನೆ ತಳರ್ದಂ ರಾಗದಿಂ ರಾಜರಾಜ೦ (ಆದಿವು. ೧೩-೪೩). 
೨. ವಾದೃಸಂಗೀತ : ದಿವಿಜವಾದಕಕರಹತತತವಿತತಘನಸುಷಿರಾವನದ್ದವಾದಿತ್ರಂ 
ಸಂಗೀತತೂರ್ಯಮಾಗೆ (ಶಾಂತಿವು ೧೦-೬೦ ವ). (ಸ೨.] 
ವಾದಿರಾಜಗುಳ್ಳೆ (ನಾ). ಒಂದು ಬಗೆಯ ಬದನೆಯ ಕಾಯಿ : ""ಕ್ಲುದ್ರವೃಂತಾಕಃ 
- ವಾದಿರಾಜಗುಳ್ಳೆ'' (ಟಾಮುಂಡಾ. ೧೯-೧೦೮) ; ಮಧ್ವಮತಸ್ಥರು ಬದನೆಕಾಯಿಯನ್ನು 


ವಾದಿಸು 


ನಿಷಿದ್ದವೆಂದು ಶಿರಸ್ಕರಿಸಿದ್ದರೂ ವಾದಿರಾಜರಿಂದ ಪರಿಗೃಹೀತವಾದುದೆಂದು 
ವಾದಿರಾಜಗುಳ್ಳವನ್ನು ಬಳಸುತ್ತಾರೆ (ರೂಢ). 1ವಾದಿರಾಜ್ಕ 4 ಗುಳ್ಳ) 

ವಾದಿಸು (ಕ್ರಿ). ೧. ಚರ್ಚೆಮಾಡು ; ಚರ್ಚಿಸು : ಆ ಮಧುವನಾ `ಕಟಭನ 
ಮುಜ್‌ದೀ ಮಹಾತ್ಮಕನೊಡನೆ ವಾದಿಸುವೀ ಮರುಳನೇನೆಂಬೆನೈ ಶಿಶುಖಾಲಬಾಲಕನ 
(ಬವ್ಮಾಸ ೯-೩೦). ೨. ತತ್ತ್ವನಿರ್ಣಯಕ್ಕಾಗಿ ಪ್ರತಿಪಾದಿಸು, --ವಾದಮಾಡು: | 
ಉಚಿತಾಲೋಚನೆಯಿಂದ ತನ್ನ ನಿಜವಂ ತಾಂ ಕಾಣದೇ ವಾದಿಪಾ ವಚನಬ್ರಹ್ಮದೆ | 
ಮುಕ್ತಿಯೇ (ಸೋಮೇಶ. ೯೮) ; ಭಾರತಿಗಳು ವಾದಿಸುತಿಹ ತಾರ್ಕಿಕರು ವಾಚಕರು 
ವಿನೋದಿಗಳೆಸೆದರರ್ಶಿಯಲಿ (ಕಂನವಿ. ೮-೨೬). 

ವಾದಿಸಾಡು ಎ ಚರ್ಚಿಸು ; ಚರ್ಚೆಮಾಡು : ಆತನ ಶಿಷ್ಕರೂ ಅಧಿಕಾರಿಯೂ 

ವಾದಿಸಾಡಹತ್ತಿದರು (ಧರ್ಮರ. ೧೯). [ವಾದ 4 - ಇಸ್ಕ್ಮು) 

ವಾದಿಸ್ವರ (ನಾ) ಇ ವಾದಿ ೭ : ಒಂದು ರಾಗದ ಸ್ಟರೂಪಪ್ರತ್ನೇಕತೆ ಎತ್ತಿ ತೋರಲು 
ಯಾವ ಸ್ವರ ಪದೇ ಪದೇ ಉಪಯೋಗವಾಗುವುದೋ ಆ ಸ್ವರ, ವಾದಿಸ್ಟರ, ಈ 
ಸ್ವರವೇ ಆ ರಾಗದ ಜೀವಸ್ಪರವೂ ಹೌದು (ಸಂಗೀಚಂ. ೨೦). [ಸಂ.] 

ವಾದೀಂದ್ರ (ನಾ). ವಾದಿಗಳಲ್ಲಿ ಶ್ರೇಷ್ಠನಾದವನು, - ಪ್ರಸಿದ್ಧನಾದವನು : 
ಸ್ವಸಂವಿತ್ಸರಂಪರೆ ಪೋಕುಂ ಪ್ರಳಯಕ್ಕೆ ತತ್ಮ್ನಣಿಕ ಮಿಥ್ಕಾವಾದಿವಾದೀಂದ್ರರಿಂ 
(ಶಾಂತಿಪು. 6-೧೪೫). |ಸಂ.] 

ವಾದು "ಬಾದು' ನೋ. 

ವಾದುಗುಟ್ಟು "ಬಾದುಗುಟ್ಟು' ನೋ. 

ವಾದುಗೆಯ್‌ “ಬಾದುಗೆಯ್‌' ನೋ. 

ವಾದ್ಯ (ನಾ). ೧. ನುಡಿಸುವ, ಊದುವ ಅಥವಾ ಹೊಡೆದು ಬಾರಿಸುವ 
ವೀಣೆ, ಕೊಳಲು, ತಬಲ ಮುಂತಾದ ಸಂಗೀತ ಸಾಧನ: ವಾದಕ್ಕೆ ಬಂಧವಲ್ಲದೆ 
ನಾದಕ್ಕೆ ಬಂಧವುಂಟೆ (ಸಕವ. ಕ. 1, ೪೬೩-೪೪) ; ಮೊಳಗಿದವು ಬಜಸಿಡಿಲ ಕಣ್ಣಿಯ 
ಕಳಚಿದಂತಿರೆ ವಾದ್ಮಚಯವು (ಐವ್ಮಾದ್ರೋ ೧೧-೫). ೨. ವಾದ್ಕಸಂಗೀತ. ೩. [ಗಣಿತ] 
ಐದು ಎಂಬ ಸಂಖೆಯ ಸಂಕೇತ : ಕುಸುಮ ಶರಬಾಣಮಿಂದ್ರಿಯವಿಷಗಣ ರಥ 
ಪಂಚಭೂತಮಾರ್ಗಣಸಹಿತಂ ಶಶಿಮುಖಿಯರು ವಸುಧೀಶರು ಸಕಲಕುಶಲಭಕ್ಷಗಳ್‌ 
ವಾದ್ಮವೈದಜ ಪೆಸರುಂ (ಭಾಸ್ಕರ, ೭೩-೯). 

ವಾದ್ಮವಿದ್ಕಾದರ ವಾದ್ಮಗಳನ್ನು ನಾಡಿಸುವುದರಲ್ಲಿ 

ವಿದ್ಮಾಧರನಂತಿರುವವನು ; ಒಂದು ಬಿರುದು : ವಾದ್ಮವಿದ್ಮಾಧರ 
[ನೊ|ಳ್ಳರಸಂಕ[ಶಂಕ]ರಂ ಕಪ್ಪುರವರ್ಷನ್ರಿಪಗೆ ನೆಗರ್ದ್ದನೆಟೆಗಮಹೀಶ ತದನುಜ 
[ಸೌ XX, ೫೦-೧೫ ; 11ನೆಯ ಶತ). [ಸಂ.1 

ವಾದ್ಯಕಾರ (ನಾ). ವೀಣೆ ಮೊದಲಾದ ಸಂಗೀತವಾದ್ಯಗಳನ್ನು ಬಾಜಿಸು 
ವವನು, - ನುಡಿಸುವವನು :ಇಂದುನಾವು. .. ಒಂದು ಸಂಗೀತಕಾರ್ಯಕ್ರಮವನ್ನು 
ನೋಡಿದಲ್ಲಿ ನಮಗೆ ಕಾಣುವುದು ತಂಬೂರಿ, ಗಾಯಕರು ಮತ್ತು ವಾದ್ಮಕಾರರು 
(ಭಾರದ. ೫೫೫). [ಸಂ.] 

ವಾದ್ಯಕೋಣ (ನಾ). [ಸಂಗೀತ] ವಾದ್ಮಗಳನ್ನು ನುಡಿಸುವ ಕೋಲು, ಕುಡುಪು, 
ಮುಂತಾದ ಸಾಧನ : ““ಅಪಕೃತ್ಕಂವಾದ್ಮಕೋಣಂ ಗುಡಂ ಅಪಮಾನಂ ಪಡೆಯಂತಕಂ 
ಮದನಶಿಕ್ನೋಪಾಯ ದಂಡಾಹೃಯಂ'' (ನಾನಾರ ೧೨೮). [ಸಂ.] 


೭೮೪೧ 


5 | 


- 


5 


20 


ವಾನರಕುಲ 


ವಾದ್ಯಮೇಳ (ನಾ). ವಾದ್ಮಗಳ ಸಮೂಹ,- ಗುಂಪು : ಈ ವೀರಗಾಥವನ್ನು 

ವಾದ್ಮಮೇಳದೊಂದಿಗೆ ಹಾಡದ ಮನೆಯಿಲ್ಲ, ಗ್ರಾಮವಿಲ್ಲ (ಭಾರದ. ೪೫೭). 
[ಸಂ.ವಾದ್ಮಮೇಲ] 

ವಾದ್ಯವಿತಾನ (ನಾ). ವ ವಾದ್ಯಮೇಳ :ವರಸುದತಿಯರು ಸೂಸಿದರು ಸೇಸೆಯನುದಿತ 
ಮಂಗಳಘೋಷವಾದ್ಮವಿತಾನರಭಸದಲಿ (ಕುವ್ಕಾವ. ೯-೨). (ಸಂ.] 

ವಾದ್ರೀಣಸ (ನಾ). ಮೂಗಿನ ಮೇಲೆ ಕೊಂಬುಳ್ಳೆ ಒಂದು ಬಗೆಯ ಪ್ರಾಣಿ ; 
ಖಡ್ಗಮೃಗ; ಘೇಂಡಾಮೃಗ, (ಸಂ. 

ವಾನ (ಗು). ೧. (ಜೋರಾಗಿ) ಬೀಸಿದ. ೨. ಒಣಗಿದ ; ಶುಷ್ಕವಾದ. 
೩. ಕಾಡಿಗೆ ಸಂಬಂಧಸಿದ. (ನಾ). ೪. ಬೀಸುವಿಕೆ. ೫. ಒಣಗಿದ ಅಥವಾ 
ಒಣಗಿಸಿದ ಹಣ್ಣು, ಕಾಯಿ ಮುಂತಾದವು : ""ವಾನಂ, ಶುಷ್ಕಂ - ಈ ೨ 
ಒಣಗಿದ ಕಾಯ್‌'' (ಹಲಾಯು ೩೧-೬೫). ೬. ಮರಗಿಡಗಳ ಗುಂಪು. ೭. ನೇಯುವಿಕೆ 
ಅಧವಾ ಹೊಲಿಯುವಿಕೆ. ೮. ಬದುಕುವಿಕೆ ; ಜೀವಿಸುವಿಕೆ. ೯. ಗತಿ ; ಚಲನೆ. 
೧೦. ಸುಗಂಧದ್ರವ್ಯ. ೧೧. ಕರ್ಮದ ಫಲ. ೧೨. ಕೊರತೆಯಿಲ್ಲದಂಥದು; 
ಅಭಿವೃದ್ಧಿಯುಳ್ಳುದು. ೧೩. ಬೆಟ್ಟದ ತಪ್ಪಲು ; ಸಾನು : ""ಅಕ್ಷೀಣ ಶಲಾಟು 
ಕರ್ಮಫಲ ಸಾಧನ ವಾನಶಬ್ದ'' (ನಾನಾರ. ೯). ೧೪. ಆನೆಯ ಮದ: 
""ಕರಿಯ ಮದ ಗಿರಿಯ ತಪ್ಪಲು ವರಚಲ್ವುವುದಾರಕರ್ಮಗಳ್‌ ಕಾಯಾಖುಂ ಧರೆಯೊಳು 
ವಾನಾಖ್ಶಂ'' (ನಾನಾಕ. ೧೧೩). ೧೫. ಮಾದಕಪಾನೀಯ : ""ಮೈರೇಯಮಾಸವಂ 
ಜನ ವಾನಂ ಕಲ್ಮಂ ವಾರುಣಿ ಕಾದಂಬರಿಯದು . ಕಳ್ಳುಂ'' 
(ವಸ್ತುಕೋ. ೯೨-೫). ೧೬. ಗೋಡೆಯಲ್ಲಿ ಕೊರೆದ ತೂತು ; ಕನ್ನ. 
೧೭.( ಬಿದಿರಿನ) ಕಡ್ಡಿಯ ಚಾಪೆ. (ಸಂ. 

ವಾನಪ್ರಸ್ಥ (ನಾ). ೧. ಬ್ರಾಹ್ಮಣನು ಆಚರಿಸಬೇಕಾದ ಚತುರಾಶ್ರಮಗಳಲ್ಲಿ 
ಮೂರನೆಯದು ; ದ್ವಿಜನು ಬ್ರಹ್ಮಚರ್ಯ ಮತ್ತು ಗೃಹಸ್ಥಾಶ್ರಮಗಳನ್ನು 
ತೀರಿಸಿಕೊಂಡು ತಪಸ್ಸು ಮತ್ತು ಪೂಜಾದಿ ಕಾರ್ಯಗಳಲ್ಲಿ ನಿರತನಾಗಲು 
ಕಾಡಿಗೆ ಹೋಗಿ ಜೀವಿಸುವುದು : ಪುರುಕುಲಜರ್‌ ಬಳಿಕಂ ವಾನಪ್ರಸ್ಥಕ್ಕಳವಡೆ 
ತಾಂ ವೃಕ್ಷ ಮೂಲಮಂ ಮನೆಗೈವರ್‌ (ಶಾರುಂತ. ೧೦೬-೧೮೩) ; ಮನುಷ್ಯನ 
ಆಧ್ಯಾತ್ಮಸಂಪತ್ತಿಗೆ ಅನುಕೂಲಿಸುವ ಜೀವನದ ಹಂತಗಳಿಗೆ ಆಶ್ರಮಗಳೆಂದು ಹೆಸರು. 
ಇವು ಬ್ರಹ್ಮಚರ್ಯ, ಗಾರ್ಹಸ್ಕೃ, ವಾನಪ್ರಸ್ಥ ಮತ್ತು ಸಂನ್ಮಾಸವೆಂದು ನಾಲ್ಕು 
(ಭಾತತ್ತ್ವ. ೩೮). ೨. ಚತುರಾಶ್ರಮಗಳಲ್ಲಿ ಮೂರನೆಯ ಆಶ್ರಮದಲ್ಲಿ 
ಇರುವವನು : ಬ್ರಹ್ಮಚಾರಿಯುಂ ಗೃಹಸ್ಮನುಂ ವಾನಪ್ರಸ್ಥನುಂ ಭಿಕ್ಟುಕನುಮೆಂದು 
ನಾಲ್ಬರಪ್ಪರ್‌ (ಚಾವುಪು. ೨೨೭); ಬ್ರಹ್ಮಚಾರಿಯುಂ ಗೃಹಸ್ಮನುಂ ವಾನಪ್ರಸ್ಮನುಂ 
ಭಿಕ್ಷುಕನುಮೆಂದು ಜೈನಾಗಮದೊಳ್‌ ಆಶ್ರಮಂ ಚತುರ್ವಿಧಂ (ಶತ್ತ್ವಪ್ರ. ೨೮೭). 
೩. ಮುತ್ತುಗದ ಮರ. ೪. ಹಿಪ್ಪೆಯ ಮರ : "ಮಧೂಕಃ ಗುಡಪುಷ್ಟಃ 

ುದ್ರುಮ, ವಾನಪ್ರಸ್ಥ ಮಧುಷ್ಟೀವಃ- ೫ ಯಿಪ್ಪೇಗಿಡ, ಹಿಪ್ಪೇಮರ'' 


(ಸಿದ್ಧಾಂತಿ. ೧೧೮). [ಸ೦.] 


35 | ವಾನಬ್ಯಂತರ (ನಾ). [ಜೈನ] ಭವನವಾಸಿಗ, ವಾನವ್ಯಂತರ, ಜ್ಯೋತಿಷ್ಯ ಮತ್ತು 


ವಾದ್ಯಗಾರ (ನಾ). ಎ ವಾದ್ಮಕಾರ : ವಾದ್ಮಗಾರರೆಲ್ಲರೂ ಒಂದು ಬಾಗಿಲಲ್ಲಿ |" 


ಕುಳಿತರು (66. ೪೯); ಅವುಗಳ ಮಧ್ಯೆ ನೃತ್ಯಗಾರರ, ನೃತ್ಮಗಾತಿಯರ, ವಾದ್ಮಗಾರರ 
ಚಿತ್ರಗಳು ಇತ್ಯಾದಿ ಕೆತ್ತನೆ ಇರುತ್ತದೆ (ನೊಳಂಬ. ೧೧೫). 
[ವಾದ್ಮ * - ಗಾರ (ಆ- ಕಾಲ) 

ವಾದ್ಯಗೋಷ್ಠಿ (ನಾ). ಅನೇಕ ವಾದ್ಮಗಳ ವಾದನಕಚೇರಿ : ವಾದ್ಮಗೋಷ್ಠಿ 
ಯಲ್ಲಿಯೂಇತರ ಭಾಗಗಳ ನೃತ್ಯಶಾಲೆಗಳಲ್ಲಿಯೂ. .. ಅನೇಕ ಬಗೆಯ ಘನವಾದ್ಮಗಳು 
ಕಾಣಬರುತ್ತವೆ (ಭಾರದ. ೫೪೫). |ಸಂ.] 

ವಾದ್ಯಭಾಂಡ (ನಾ). ೧. (ಜಲತರಂಗವೆಂಬ) ವಾದ್ಯಕ್ಕೆ ಬಳಸುವ ಬಟ್ಟಲು. 
೨. ವಾದ್ಮಸಮೂಹ. (0. 


40 


45 


ಕಲ್ಪವಾಸಿ ಎಂಬ ನಾಲ್ಕು ವಿಧವಾದ ದೇವತೆಗಳಲ್ಲಿರುವ ಒಂದು ವರ್ಗ 
ಮತ್ತು ಆ ವರ್ಗಕ್ಕೆ ಸೇರಿದ ದೇವತೆ : ಕಿನ್ನರ ಕಿಂಪುರುಷ ಮಹೋರಗ ಗಂಧರ್ವ 
ಯಕ್ಷರಾಕ್ಷಸಭೂತಪಿಶಾಚಾಭಿಧಾನದಿನಷ್ಟವಿಧರಪ್ಪ ವಾನಬ್ಕಂತರರುಂ. .. ಒಂದಾಗಿ 
(ಸುಕುಮಾ. ೮-೬೬ ವ). [ಆ ವಾನವ್ಯಂತರ] 

ವಾನರ (ನಾ). ಕಪಿ ; ಮಂಗ : ವಾನರವಾರಣೋಷ್ಟ್ರಖರಮತ್ಸ್ಮಕಲೇವರ 
ಪೂತಿಗಂಧಮೇನೇನೊಳವುಳ್ಳುವೊಂದೆಡೆಗೆ ಬಂದುಮಿವಂದಿನ ಮೆಯ್ಮ ಗಂಧದುದ್ದಾನಿಗೆ 
ವಾರದೆಂಬಿನಮದೇಂ ನೆಟ್‌ ಪೋಲ್ತುದೊ . . . ಪಾಂಗವಂದಿರಾ (ಆದಿಪು. ೫-೯೦) ; 
ಶಿಂಶುಮಾರಕನ ವಾನರನ . . . ಗುಣವಾ ನರೇಂದ್ರನೊಳಿರಲುಬೇಹುದು 
(ಕುವ್ಮಾಉ. ೩-೧೦೯). [ಸಂ.] 

ವಾನರಕುಲ (ನಾ). ೧. ಕಪಿಯ ವಂಶ ; ಕಪಿಕುಲ : ಏನು ಮರುಳಾದೆಯೇ ಎಲೆ 
ಭಾರತೀ ವಾನರಕುಲದೊಳಗೆ ಶ್ರೇಷ್ಠ್ಮನಾದವಗೆ (ಪುರಂದ. ಧಾ. ೧-೧೫ ಅನುಪಲ್ಲವಿ). 


ವಾನರಚಿಹ್ನ 


೨. ಕಪಿಕುಲಕ್ಕೆ ಸೇರಿದವನು : ವಾನರಕುಲಂ, ನರವರಂ, ವಾಲಿಯ ಸಹೋದರಂ 
ಸುಗ್ರೀವನಲ್ಲೆ ಆ ಓಜೋನ್ರಿತಂ? (ಶ್ರೀರಾಮಾ. ೭೮-೧೧). [ಸಂ.) 

ವಾನರಚಿಹ್ನ (ನಾ). ೧. ತನ್ನ ಬಾವುಟದಲ್ಲಿ ಕಪಿಯ ಲಾಂಛನವನ್ನುಳ್ಳವನು ; 
ಅರ್ಜುನ : ವಾನರಚಿಹ್ನ ನಿನ್ನ ಕುಲದೇವತೆಯಂ ನೆನೆಯೆಂದೆನುತ್ತೆ ಸಂಧಾನಿಸಿ 


| 


ನಾರಿಯೊಳ್‌ ವಿಷಮಬಾಣಮನಾರ್ದಿಸೆ (ಮಹಾನೇ ೧೨-೨೨೯). ೨. [ಜೈನ]ಸುಗ್ರೀವ : | 5 | 


ವಾನರಚಿಹ್ನಂ ತನ್ನಭಿಮಾನಂ ನಿಂದತ್ತು ಪೂಣ್ಮೆ ಸಂದತ್ತೆನಗೆಂದೇನೆಸೆದನೊ ದಶವದನಂ 
ಜಾನಕಿಯಂ ಲಂಕೆಗುಯ್ದನೆಂದಲೌಪಲೊಡ೦ (ಪಂರಾಮಾ. ೧೦-೫೨). (ಸಂ. 

ವಾನರದ್ವಜ (ನಾ). ೧. ಕಪಿಯ ಲಾಂಛನವಿರುವ ಬಾವುಟ ; ಕಪಿಧ್ವಜ : 
ತಳತಳಿಸಿತಾ ಬೆಂಕೆ ತುಂತುರ್‌ಮುಗಿಲ ನಡುವೆ ವಾನರಧ್ವಜದ ಚಿಹ್ನೆಯ ಚಿತ್ರದಾಕಾರಂ 
(ಶ್ರೀರಾಮಾ. ೩೯೯-೧೦೧೩). ೨. ಕಪಿಧ್ವಜದ ಲಾಂಛನವುಳ್ಳೆವನು : ಮಹಾಸಾಮಂತ 
೫೫% ವಾನರಧ್ವಜ ವೃಷಭಲಾಂಚ್ಛನ [(ಶೋ।ಣಿತಪುರಾಧೀಶ್ವರ . . . ಶ್ರೀಮತ್‌ 
ಕಚ್ಚಾಗನಿರ್ಗುನ್ಹದೇವನು (ಎಕ. ಗ). ಚಾಮರಾ. ೧೧೪-೨ :ಸು. 10ನೆಯ ಶತ). ೩. ಅರ್ಜುನ. 

(ac. 

ವಾನರಧ್ವಜಿನಿ (ನಾ). ಕಪಿಗಳ ಸೈನ್ಯ : ದಶಶಿರಗೆ ಘೇ ಎಂದು ರಾಕ್ಷಸಧ್ವಜಿನಿ : ದಶ 
ರಥಸುತಗೆ ಘೇ ಎಂದು ವಾನರಧ್ವಜಿನಿ ! (ಶ್ರೀರಾಮಾ. ೭೯೫-೩೭೫). [ಸಂ. ವಾನರಧ್ರಜಿನೀ। 

ವಾನರಪತಾಕ (ನಾ). ಎ ವಾನರಚಿಹ್ನ ೧ : ಹರಿಯ ಚಕ್ರವ ತುಡುಕಿಸುವೆ ವಾನರ 
ಪತಾಕನ ರಥವ ಹಿಂದಕೆ ಮುರಿಯಲಿಸುವೆನು (ಕುವ್ಮಾಭೀ ೧-೪೧). |ಸಂ.) 

ವಾನರಬಲ (ನಾ). ಇ ವಾನರಧ್ವಜಿನಿ : ಜಳದಕಾಳಮಂ . . . ವಾನರಬಲಸಹಿತಂ 
ತೇಜೋನಿಧಿ ದಶರಥತನೂಭವಂ . ಯಷ್ಯಮೂಕನಗದೊಳ್‌ ಕಟ್‌ದಂ 
(ಪಂಚತಂ. ೫೩೭-೧೩) (ಸಂ.] 

ವಾನರರೂಪು (ನಾ). ಕಪಿಯ ಆಕೃತಿ : ಹನುಮಂ . . .ವಾನರವಿದ್ಕೆಯಂ ತಳೆದು 
ವಾನರರೂಪುಮನಾಂತು ವಿದ್ವಿಷತ್ಸೇನೆಯೊಳಾನೆಯಂ ಕುದುರೆಯಂ . . .ತವೆ ಕೊಂದಂ 
(ಪಂರಾಮೂ. ೧೦-೨೧೮). [ವಾನರ * ರೂಪು] 

ವಾನರವಿದೈೆ (ನಾ). [ಜೈನ] ವಾನರರೂಪವನ್ನು ಹೊಂದುವ ಒಂದು ಬಗೆಯ 

ವಿದೆ : ಹನುಮಂ. . .ವಾನರವಿದೈೆಯಂ ತಳೆದು ವಾನರರೂಪುಮನಾಂತು 
ವಿದ್ಧಿಷತ್ಸೇನೆಯೊಳಾನೆಯಂ ಕುದುರೆಯಂ . . . ತವೆ ಕೊಂದಂ (ಪಂಠರಾಮಾ. ೧೦-೨೧೮). 

[ಸಂ. ವಾನರವಿದ್ಕಾ) 

ವಾನರಸತ್ತ (ನಾ). [ಕಾಮಶಾ] ಸ್ತೀಯರ ಹನ್ನೆರಡು ಬಗೆಯ 
ಮನೋಧರ್ಮಗಳಲ್ಲಿ ಒಂದು ; ಕಪಿಗಳಂತೆ ಚಂಚಲಸ್ವಭಾವದಿಂದ 
ಕೂಡಿರುವುದು : ಕಣ್ಗಳ ತಿರುಗುತಿರ್ಪಳು ಉಗುರೊತ್ತು ಪಲ್ಲಚ್ಚುಗಳಿಗೆ ಪ್ರಿಯಳು 
ಚಂಚಲಚಿತ್ತದವಳು ಇವಳು ವಾನರಸತ್ತ್ಪದ ಸ್ತ್ರೀ (ಕಾಮಶಾ. ೨೧೬). (ಸೆಂ.] 

ವಾನರಿ (ನಾ). ೧. ಹೆಣ್ಣುಕೋತಿ ; ಹೆಣ್ಣುಕಪಿ : ನೋಡು, ನಡೆ ಒಳಗೆ, ಅತ್ತಿಗೆಗೆ 


ಬದಲೊರ್ವ ವಾನರಿಯ (ಶ್ರೀರಾಮಾ. ೧೪೮-೧೮೫); ಅವನು ಹೆಂಗಸನ್ನು ಉಚ್ಚಾಸನದಲ್ಲಿ' 


ಕುಳ್ಳಿರಿಸಿದರೆ ಆದು ವಾನರಿಯಾಗುತ್ತದೆ (ಬುಕಿವು. ೧೧). ೨. ನಸುಗುನ್ನಿಗಿಡ : ""ವಾನರೀ 
- ನಸುಕುನ್ನಿ'' (ಓಷಧಿ. ೧೫೦). [ಸಂ. ವಾನರೀ] 

ವಾನವ್ಯಂತರ (ನಾ). ಎ ವಾನಬ್ಕಂತರ : ಯಾನಾಮಾನಾರೂಢಕಲ್ಪಜಜ್ಕ್ಮೋತಿಷ್ಯ 
ವಾನವ್ಮಂತರಭವನಾಮರನಿಕಾಯಪರಿವೇಖ್ಟತಂ . . . ಅನೇಕಾಲಂಕಾರರತ್ನ 
ಪ್ರಭಾಪ್ರಸರದೊಳಂ ಗಗನತಳಮನಳಂಕರಿಸಿ (ಆದಿಪು. ೧೧-೧೮ ವ) ; ದೇವಗತಿ 
ನಾಲ್ಕಕ್ಕುಮೆಂತೆನೆ ಭವನವಾಸಿಗ ವಾನವ್ಮಂತರ ಜ್ಕೋತಿಷ್ಯ ಕಲ್ಪವಾಸಿ ಭೇದಭಿನ್ನತ್ವದಿಂ 
(ಶಾಂಿಪು ೧೨-೬). [ಸಂ.] 

ವಾನವ್ಯಂತರಿಗ (ನಾ). ಎ ವಾನಬ್ಕಂತರ : ಭೇರೀರವದಿಂ ವಾನವ್ಯ್ಮಂತರಿಗರುಂ 
. « . ಘಂಟಾಟಂಕಾರದಿಂ ಕಲ್ದಾಮರರುಮಟೌದು ತಂತಮ್ಮಾಸನಂಗಳಿಂದಿಟ್‌ದು 
ತೀರ್ಥಕರಂಗೆ ಕರಂಗಳಂ ಮುಗಿಯೆ (ಆದವು. ೪-೭ ವು. [ವಾನವ್ಮಂತರ + - ಇಗ] 

ವಾನಸ್ಪತ್ಛ (ನಾ). (ಮಾವು ಮೊದಲಾದ) ಹೂವುಗಳಿಂದ ಕಾಯಾಗಿ 
ಹಣ್ಣುಬಿಡುವ ಮರ 


(ಹಲಾಯು. ಒ೦-೨೫). [ಸಂ) 


10 


15 


20 


25 


130 


: ""ಪೂವಾಗಿ ಕಾಯಹ ಮರನಂ ವಾನಸ್ಪತ್ಮಮೆಂಬುದು'' |46 


ವಾಪಸು 


ವಾನಾಯು (ನಾ). ೧. ಭಾರತದ ವಾಯವುದಿಕ್ಕಿನಲ್ಲಿರುವ ಒಂದು ದೇಶ. 
ಎ. ಜಿಂಕೆ. [ಸಂ] 


! ವಾನಾಯುಜ (ನಾ). ವಾನಾಯು ದೇಶದಲ್ಲಿ ಹುಟ್ಟಿದ ಕುದುರೆ : ಆಜಾನೇಯಂ 


ವಿನುತಕುಲೇಜಾತಂ ತುರಗಸಮಿತಿ ಬಾಹ್ಲೀಕಂ ಕಾಂಭೋಜಹಯಂ ವಾನಾಯುಜ 
ವಾಜಿಕುಳಂ ಪಾರಸೀಕಮೆಂದಅಲನಿಗವಟೊಳ್‌ (ವಸ್ತುಕೋ. 6೬-೯); ಲಾಯದಲಿ 
ಲಂಬಿಸಿದವೊಲು ವಾನಾಯುಜದ ಸಾಲೆಸೆದುದು (ಕುವ್ಮಾದ್ರೋ. ೧೭-೯). (ಸಂ) 
ವಾನೀರ (ನಾ). ಒಂದು ಬಗೆಯ ಬೆತ್ತ ; ಲಾಳದ ಗಿಡ : "“ವಾನೀರಃ... 
ವೇತಸಃ- ಈ ೫ ಹ(ಬ್ಬೆ)ಬ್ಹೆಯ ಮರಂ'' (ಹಲಾಯು. ೩೩-೪೮), [ಸಂ] 
ವಾನೇಚರ (ಗು). ವನದಲ್ಲಿ ತಿರುಗುವ, -ಅಲೆದಾಡುವ :ನಿರ್ಮಳಜಳರುಚಿಯಂ 
ಸ್ಫಾಟಿಕಗ್ರಾವಬದ್ಧಾವನಿಯೊಳ್‌ ವಾನೇಃರಸ್ತ್ರೀಭ್ರಮಮನತುಳನೀಳಾತ್ಮ ಪಾಂಚಾಳಿಕಾ 
ದರ್ಶನದೊಳ್‌ ತಾಳುತ್ತಮೆತ್ತಂ ಸುಟ್‌ವುದು ಮಹಿಬ್ಸದ್ದೇಹದೇಣೀಸಮೂಹಂ 
(ಚಂದ್ರಪು. ೧-೧೪೭). 1ಇ ಸಂ. ವನೇಚರ] 
ವಾನೇಯ (ಗು). ೧. ಕಾಡಿನಲ್ಲಿರುವ ; ಆರಣ್ಯದ : "ವಾನೇಯನಾಗ' ಪರಾ. 
೨. ನೀರಿಗೆ ಸಂಬಂಧಿಸಿದ. (ನಾ). ೩. ಒಂದು ಬಗೆಯ ಸುವಾಸನೆಯ 
ಹುಲ್ಲು ; ನಾಗರಮುಸ್ತೆ : ""ವಾನೇಯಂ-ಗೇಕು'' (ಓಸಿ. ೧೫೦). ೪. ಒಂದು 
ಜಾತಿಯ ಕುದುರೆ ; ವಾನೇಯಪ್ರದೇಶಕ್ಕೆ ಸೇರಿದ ಕುದುರೆ : ಬಿಸಹಾಂಧೋಜಕ 
ಬಾಹ್ಲೀಕ ಸೈಂಧವಾರಟ್ಟ ತೈತಿಲಂ ವಾನೇಯಂ ಪೆಸರ ಕ್ಷೇತ್ರದ ಹಯಕಾ ಪೆಸರೆ ಪೆಸರ್‌ 
ಜಾತಿಗಳ್‌ ಗುಣಾಧಾರಂಗಳ್‌ (ಅಕ್ವಶಾ. ೬-೭೬). [ಸಂ.] 
ವಾಣೇಯನಾಗ (ನಾ). ಕಾಡಾನೆ : ಚಳಚ್ಚಂದನಶಾಖಾಂದೋಳದಿಂದರ ಚಕಿತಚಕಿತ 
ಮಾಯ್ತುಚ್ಚರತ್ಮೀಚಕಪ್ರಸ್ವನಿತಂ ವಾನೇಯನಾಗಸ್ಫುಟಿತಕಟಿಮದಾಮೋದಭಾರಂ 
ಸಮಾರಂ (ಅರ್ಧನೇ ೫-೯೬). ([ಸಂ.) 
ವಾನ್ಪಯಿರು (ನಾ). ಮಳೆಯ ನೀರಿನಿಂದ ಬೆಳೆಯುವ ಬೆಳೆ ; ಕುಷಿಬೆಳೆ ; 
ಯಾ ಗ್ರಾಮದ ಚತುಸ್ವೀಮೆಗೆ ಸಲುವ ನಂಜೆ ಪುಂಜೆ ವಾನ್‌ಪಯಿರು ಪುನ್‌ಪಯಿರು 
. ೬ ೬ ಕಟಳೆವಟ ಏರಿ ಮಾನಬೆಲೆ ಸಂತೆ ಉಂಟಾದ ಹಲ ಉಪಾಧಿಗಳೂ ಸಹ ಸೇರ್ಸಿ 
ಕೊಟ್ಟೆವಾಗಿ (ಸೌಇ. 0-8 ,೪೬೩-೭ ; 1470). [ಆ ತಮಿ. ವಾನ್ಸಯಿರ್‌] 
ವಾಪನ (ನಾ). ೧. ನೆಲದಲ್ಲಿ ಬೀಜವನ್ನು ಬಿತ್ತುವಿಕೆ. ೨. ಕೂದಲನ್ನು 
ಬೋಳಿಸುವಿಕೆ ; ಮುಂಡನ ಮಾಡುವಿಕೆ. ೩. ಬಟ್ಟೆಯನ್ನು ನೇಯುವಿಕೆ. 
(ಸಂ.] 
ವಾಪರಿಸು (ಕ್ರಿ). ಬಳಕೆಗೆ ತರು ; ಉಪಯೋಗಿಸು : ಆಮೇಲೆ ಅದನ್ನು ವಾಪರಿಸು 
ವವರು ಏನೂ ತಕರಾರಿಲ್ಲದೆ, ಮಾಲಿಕರಿಗೆ ಅದನ್ನು ನಪಾಸಮಾಡಿ ವಾಪಸ 
ಕೊಡದೆ ಇದ್ದರೆ ಪುಣ್ಯ (ಸಾಹಿತ್ಕಾಎ ೨೬). 
[ವಾಪರ್ಕು (೫ ೭- ಮರಾ. ವಾಪರ್‌) 4 - ಇಸ್ಕು) 
ವಾಪಸ್‌ "ವಾಪಸು' ನೋ. 
ವಾಪಸು, ವಾಪಸ್‌, ವಾಪಸ್ಸು (ಅ). ಮರಳಿ ; ಹಿಂದಕ್ಕೆ : ಅಸಲು ಸನದು 
ಶ್ರೀಸ್ಟಾಮಿಗಳವರ ಮಠಕೆ ವಾಪಸು ಕೊಡುವುದು (ಮೈಟಿ. ೧೯೩೪, ೫೨-೧೬ ; 1612); 
ರೂಪಾಯಿಗಳನ್ನೆಲ್ಲ. ವಾಪಸು ಪಡೆಯಬೇಕೆಂಬ ಇಚ್ಛೆ ಅವರಿಗಿರಲಿಲ್ಲ (ಪರಿಣೀ ೪೪). 
ವಾಪಸ್‌ : ದಹನಕ್ರಿಯೆ ಮುಗಿಸಿಕೊಂಡು ಜನರೆಲ್ಲ ವಾಪಸ್‌ ಬಂದರೂ ಇನ್ನೂ 
ಆಡುತ್ತಲೇ ಇದ್ದ (ವಾಡಿಗೇ. ೧೨). ವಾಪಸ್ಸು : ಅವರು ವಾಪಸ್ಸು ಮನೆಗೆ ಬಂದಾಗ 
ಸುನಂದ, ಶೇಖರ ಬಂದಿರಲಿಲ್ಲ (ದೂಬೆಟ್ಟ. ೩೦); ಮದುವೆ ಮುಗಿದ ನಂತರ ಎಲ್ಲರೂ 
ವಾಪಸ್ಸು ಮನೆಗೆ ಬಂದರು (ಕೊನೆಛೇ. ೫೮). | 
ವಾಷಸ್‌ಮಾಡು =. (ಒಮ್ಮೆ ಕೊಟ್ಟ ವಸ್ತು, ಹಣ ಮುಂತಾದುವನ್ನು) 
ಹಿಂದಕ್ಕೆ ಕೊಡು ;ಹಿಂದಿರುಗಿಸು : ಈ ರೀಶಿ ಪ್ರತಿಯನ್ನು ಓದಿ ಪರೀಕ್ಷಿಸಿದ ನಂತರ 
ಮುದ್ರಣಾಕ್ಷರಸಂಯೋಜಕನಿಗೆ ವಾಪಸ್‌ ಮಾಡಬೇಕು «ಮುದ್ರಕ. ೩೧). ವಾಘಾತಿವ 
ಮರಳಿಬರುವುದು ; ಹಿಂತಿರುಗುವುದು : ಒದಗಿಸಿದ ಹಣಕಾಸಿನ ವಾಪಸಾತಿಗೆ 
ಸರ್ಕಾರದ ಗ್ಮಾರಂಟಿಯನ್ನು ಕೋರುವುದೂ ಇಲ್ಲ ; ಒಪ್ಪುವುದೂ ಇಲ್ಲ (ಅಂತನೂ. ೧೧೬). 
[ಆ- ಪಾರ. ಹಿಂ. ಮರಾ. ವಾಪಸ್‌] 


ವಾಪಸ್ಸು ೭೮೪೩ ವಾಮನ 

ವಾಪಸ್ಸು "ವಾಪಸು' ನೋ 
ವಾಪಿ (ನಾ). ೧. ಬೀಜವನ್ನು ಬಿತ್ತುವಿಕೆ. ೨. ಬೀಜವನ್ನು ಬಿತ್ತುವ ಸಲಕರಣೆ; 
ಕೂರಿಗೆ : "`ವಾ(ವಾರಾಂ- ವ್ಕಾ।ಪಿ ಕೂಟ್‌ಗೆ ಸದ್ಮೆಯಡ್ಡೆಯಕ್ಕುಂ'' (ಮಂಗರಾ. ೧೦೯-೧). 
೩. ಒಂದು ಬಗೆಯ ಆಯುಧ : ಯಾವ ಯಾವ ಆಯುಧಂಗಳು ಎಂದರೆ 


೧೬. ಶಿವ ; ಈಶ್ವರ. ೧೭. ಕಾಮ ; ಮನ್ಮಥ. ೧೮. ಕೆಚ್ಚಲು. ೧೯. ಸ್ತನ. 
೨೦. [ವೀಶೈ] ನಾಲ್ಕುಬಗೆಯ ಶೈವಪ್ರಬೇದಗಳಲ್ಲಿ ಒಂದು : ಆ ಶೈವವೇ 
ವಾಮದಕ್ಷಿಣ ಮಿಶ್ರ ಸಿದ್ದಾಂತವೆಂದುನಾಲ್ಕು ತೆಅನಾಗಿರ್ಪುದವಅಲ್ಲಿ ಶಕ್ತಿಪರವಾದುದೇ 
| ವಾಮವೆನಿಸುವುದು . .. ಪರಶಿವ ಪರವಾದುದೇ ಸಿದ್ಧಾಂತಮಕ್ಕುಂ (ವಿವೇಕ. ೬೭). (ಸಂ.) 


ಗರಗಸ... ವಾಪಿ ಗಂಡುಗ!ತ್ತರಿ (ಧನನಿ. ೧೭:೫). [ಸಂ. ವಾಪಿನ್‌। [4 [ವಾ ಕುಕ್ಷಿ (ನಾ). ೧. ಹೊಟ್ಟೆಯ ಎಡಭಾಗ,- ಎಡಪಕ್ಕ. ೨. 
ವಾಷ್ಠಿ (ನಾ). ೧. ಬಾವಿ ; ಕೂಪ : ಆ ಮಾನಸ್ತಂಭಂಬರಮೇಕ್ಕೆಕ ಜಿನಗೃಹಾಂತರಿತ | | (ಸಾಮಾನ್ಯವಾಗಿ ಮಧ್ಯಾಹ್ನದ ಊಟವಾದ ಮೇಲೆ) ಎಡಮಗ್ಗುಲಿಗೆ ತಿರುಗಿ 
ವಾಪೀಕೂಪಕಮಲಾಕರಮಂಡಿತವನಷಂಡಮಧ್ಮಗತಪಂಚಪಂಚಪ್ರಾಸಾದಪಂಕ್ತಿಗಳಿಂದಂ ಮಲಗುವುದು : ಸೋಮವಾರ ಮಧ್ಯಾಹ್ನ ವಾಮಕುಕ್ಸಿಯನ್ನು ತೀರಿಸಿ ಉಜ್ವಲಾ 
(ಅದಿವು. ೩-೨೦ ವ); ಕ್ಲಿತಿಜಂ ಹತ್ತೆಯೊಳಿನಜಂ ಚತುರ್ಥದೊಳ್‌ ಚಂದ್ರನಸ್ತದೊಳ್‌ ಚಹಾದ ಸಿದ್ಧತೆಯಲ್ಲಿದ್ದಳು (ಸಂಜೀವಿ. ೧೫೦); ವಾಮಕುಕ್ಲಿಗೆಂದು ಮಂಚದ ಮೇಲೆ 


ನಿಲೆ ವಾಪೀಪತನದೆ . . . ಮಡಿಗುಂ (ಜಾತ ೨೩೬-೪). ೨. ಚಿಕ್ಕಹೊಂಡ ; ಕುಂಟೆ : | ಆಡ್ಡವಾದ ನಿರ್ಮಲೆಯ ತಾಯಿ ಎದ್ದು ಕಿಡಕಿಯಿಂದ ಹೊರಗೆ ನೋಡಿದಾಗ .. . 
*“ನಿಪಾನಂ, ಉದಪಾನಂ, ವಾಪ್ತಿ ಆಹುವ:- ಈ ೪ ಬೆಂಚೆ'' (ಹಲಾಯು. ೧೧೩-೬೨). 110 ನಿರ್ಮಲೆ ಮನೆಯ ಕಡೆಗೆ ಓಡಿಬರುತ್ತಿದ್ದಳು (ಮೂರುಡಾ. ೨೬೫). 


೩. [ಜ್ಯೋತಿ] ಜನನಕಾಲಕ್ಕೆ ಲಗ್ನಕುಂಡಲಿಯಲ್ಲಿ ಇರುವ ಗ್ರಹಗಳ ಸ್ನಾನ ವಾಮಕುಕ್ಲಿಮಾಡು ಇ ( ಮಧ್ಯಾಹ್ನ) ಎಡಮಗ್ಗುಲಾಗಿ ಮಲಗು : ಒಂದು 
ದಿಂದ ತಿಳಿದುಕೊಳ್ಳುವ ಆಕೃತಿಯೋಗಗಳಲ್ಲಿ ಒಂದು : ಗ್ರಹಂಗಳಿಲ್ಲದೆ ದಿನ ಅಪರಾಹ್ನಕಾಲದಲ್ಲಿ ಸಂತನ ತನ್ನ ಶಯನಾಗಾರದಲ್ಲಿ ವಾಮಕುಕ್ಷಿಮಾಡುತ್ತಿರಲು 
ಬಟ್‌ದಾಗೆ ಕೇಂದ್ರಮನಿತುಂ ದೊರೆಕೊಂಡುದೆ ವಾಪಿನಾಮದಿಂ (ಜಾತ8ಿ. ೧೩-೬). (ಅಂಬಿಕೆ. ೧೬೭). ವಾಮಕುಕ್ಷಿಯ ಗೆಯ್‌ ಎ ವಾಮಕಠುಕ್ಷಿಮಾಡು : ಮಾವೀರ ! 

(ಸಂ. ವಾಪಿ, ವಾಪೀ] ಮಾಧೀರ !ನಾವಣಂ ವಾಮಕುಕ್ಷಿಯಗೆಯ್ತ ! (ಹೆಬ್ಬೆರ. ೪೯-೨೫೯). ವಾಮಕುಕ್ಷಿಯಾಗು ವ 


ವಾಪಿತ (ಗು). ೧. ಬೀಜವನ್ನು ಬಿತ್ತಿದ. ೨. ಕೂದಲನ್ನು ಬೋಳಿಸಿದ. ಸಂ.) 
ವಾಪಿತೆ (ನಾ). ೧. ಕೂದಲನ್ನು ತೆಗೆಸಿಕೊಂಡವಳು ; ವಿಧವೆ. ೨. ಸಂಸ್ಕಾಸಿನಿ. 
[ವಾಪಿತ + - ಎ) | 


15| ವಾಮಕುಕ್ಷಿಮಾಡು : ನಮ್ಮ ಮಧ್ಯಾಹ್ನದ ಊಟವಾಗಿ ವಾಮಕುಕ್ಷಿಯಾಗಿ ಎದ್ದ 
ಮೇಲೆ ಅವಳ ನ್ಮಾಯವಿಚಾರಣೆಯಾಗಲಿ (ಹುಚ್ಚಾಟ. ೬೬); ಮಧ್ಯಾಹ್ನ ಊಟವಾದ ಮೇಲೆ 
| . . . ಅವನು ಎಂದೂ ವಾಮಕುಕ್ಷಿಯಾಗುವುದಿಲ್ಲ (ದೀಪಹ. ॥, ೨). [ಸಂ.) 
ವಾಪೀಮೂಲ (ನಾ). ಬಾವಿಯ ಮೂಲ,- ಬುಡ: ಪದ್ಮರಾಗಮಣಿಯಂ ಗೃಧ್ರಂ | , ವಾಮಕ್ಷೇಮ (ನಾ). ಕಪ್ಪ ಮತ್ತು ಸುಖ ; ಆಗುಹೋಗು ; ಯೋಗಕ್ಷೇಮ : 
ತಂದು ವಾಪೀಮೂಲದ ವಂಶಸ್ತಂಭದೊಳಿಕ್ಕಿದುದನಆ್‌ದು (ಟಾವಂಪು ೬೦). [ಸಂ.| ಎನ್ನ ವಾಮ (ವಾರಾ. ಯೋಗ] ಕ್ಷೇಮ ನಿಮ್ಮದಯ್ಕಾ ಎನ್ನ ಹಾನಿವೃದ್ಧಿ ನಿಮ್ಮದಯ್ಮಾ 
ವಾಪೀಯೋಗ (ನಾ).ವ ವಾಪ್ತಿ ೩ : ಮನುಜಂ. . . ಸ್ವಲ್ಪಸೌಖ್ಯಕ್ಕೆ ಭಾಜನನಕ್ಕುಂ [2 (ಬಸವ. ೬೦); ಲಿಂಗಪೂಜೆಯ ಮಾಡುವ ಭಕ್ತರ ವಾಮಕ್ಷೇಮ ತನ್ನದೆಂದು 
ಬಹುಯೋಗದೊಳ್‌ ನೆಗಟ್ಹಿ ವಾಪೀಯೋಗದೊಳ್‌ ಪುಟ್ಟಿದಂ (ಜಾತತಿ ೧೩-೧೭);ನಾಲ್ಕು ! ಶಿವನು ರಕ್ಷಿಪನು (ಭೈರಸೂ, 1, ಒಣ). "ಯೋಗಕ್ಷೇಮ' ಪರಾ. [ಸಂ.1 
: ಕೇಂದ್ರಗಳಲ್ಲೂ ಗ್ರಹವಿಲ್ಲದೆ ನಾಲ್ಕು ಪಣಫರಗಳಲ್ಲಾಗಲೀ ನಾಲ್ಕು ಆಪೋಕ್ಲಿಮ | | ವಾಮದೇವ (ನಾ). ೧. ಶಿವ ; ಈಶ್ವರ : "“ಈಶಾನ: . . ಧೂರ್ಜಟಿ; ವಾಮದೇವಃ 
ರಾಶಿಗಳಲ್ಲಾಗಲೀ ಎಲ್ಲ ಗ್ರಹಗಳೂ ಇದ್ದರೆ ವಾಪೀಯೋಗ (ಜಾತತಿ. ೧೩-೬ ಟೀಕು). . . ನೀಲಲೋಹಿತಃ- ಈ ೪೫ ಮಹಾದೇವರ ಪೆಸರ್‌'' (ಹಲಾಯು. ೩-೧೨); 
[ಸಂ.) ವಾಮದೇವಮುಕಾರವಿಂದ ಆದಿ ಶ್ರೀಶೈಲನಾಮಾದಿಪ ೫%ತಾಧಿಪತಿಯಾದಂತ 
ವಾಪೇಯ (ನಾ). ಒಂದು ಬಗೆಯ ಮರ ; ಹೊನ್ನೆಮರ : ""ವಾಪೇಯಃ- ಕ ಶ್ರೀಮಲ್ಲಿಕಾರ್ಜುನಸ್ವಾಮಿಯವರ, ಅಂಗರಂಗವೈಭವ ಅಮ್ರುತಪಡಿ ದೀಪಾರಾದನೆ 


ಹೊನ್ನೆ'' (ಓಷಧಿ. ೧೫೦). | ಆ ಸಂ. ವಾಪ್ಕ] ಸೇವಿಗೆ (ಎಕ. ೪, ತಿರುವು. ೧೯-೬: 1673). ೨. ಓಬ್ಬ ಯಷಿಯ ಹೆಸರು : 
ವಾಮ (ಗು). ೧. ಎಡಗಡೆಯ ; ಎಡಭಾಗದ : "ವಾಮಪದ' ಪರಾ. | ವಾಮದೇವಾತ್ರಿ ಗಾಲವ ಗುರುವಸಿಷ್ಠ ವಿಶ್ವಾಮಿತ್ರರಂ ಕರೆಸಿ ಹಯಮೇಧಲಕ್ಷಣವನಾ 


೨. ಚೆಲುವಾದ ; ಮನೋಹರವಾದ : ಪ್ರಮದಾಹಸ್ತವಿನ್ಮಸ್ತವಾಮಕ್ರಮಕಮಳನುಂ ಮುನಿಗಳಂ ಕೇಳ್ತು (ಜೈಮಿಭಾ. ೨೦-೩). ೩. [ವೀಶೈ] ಉಪಾಸನೆಗೆ ಯೋಗ್ಯರಾದ 
« « ಆಗಿ (ಪಂಪಭಾ ೯-೨೮ ವ); ವಾಮನನನುಳಿದದಾವಂ ಭೂಮಿಯೊಳಂತನ್ಮದೇವತೆಯ ನಾಲ್ಕುವಿಧ ಬ್ರಹ್ಮ ಮೂರ್ತಿಗಳಲ್ಲಿ ಒಂದು ಮೂರ್ತಿ : ತತ್ಪುರುಷ ಅಘೋರ 
ನೀಪ್ಸಿಸುಗುಂ ವಾಮಪ್ರದೀಪಮಿರ್ದುಂ' ತಾಮಸೆಯೊಳ್‌ ಕಾಮಿಪಂತೆ ಮಿಂಚುಂಬುಳುವಂ [30 ವಾಮದೇವ ಸದ್ಯೋಜಾತರೆಂಬ ಚತುರ್ವಿಧಬ್ರಹ್ಮ ಮೂರ್ತುಪಾಸನೆಗಳಿಂ (ವಿವೇಕ. ೬ರ). 


(ಯಾಡಚಂ. ೧೬-೩೮). ೩. ವಿರೋಧವಾದ ; ಪ್ರತಿಕೂಲವಾದ. ೪. ಕೊಂಕಾದ ; ೪. ಈಶ್ವರನ ಐದು ಮುಖಗಳಲ್ಲಿ ಒಂದು : ಮಣ್ಣೆಲ್ಲ ಮಹಾದೇವನ ಸದ್ಮೋಜಾತ 
ವಕ್ರವಾದ. ೫. ಕೀಳಾದ ; ನೀಚ : "ವಾಮಸುಖ' ಪರಾ. ೬. ಕೆಟ್ಟ ; ಮುಖ ನೋಡಾ ನೀರೆಲ್ಲ ವಾಮದೇವಮುಖ ನೋಡಾ (ಒಡ್ಕವ. ೯೮-೫೮೫); ಅಲರ್ದ 
ದುಷ್ಟ : "ವಾಮಮಾರ್ಗ' ಪಾರಾ. ೩. ಕುಳ್ಳಾದ ; ಗಿಡ್ಡಾದ. (ನಾ). ದಾಸಳದ ಪೊಸಗೆಂಪಂ ಪಳಿಕೆಯ್ದು ವಾಮದೇವೋಜ್ಞಳವದನಂ ಸೊಗಯಿಸಿರ್ದುದ 
ಆ. ಬಲಭಾಗವಲ್ಲದುದು ; ಎಡಭಾಗ : ವಾಮಂಕರತಳಮದು ಕೆಂದಾಮರೆಯರಲೆ ಗಜಾಧವನಾ (ಶಬತಂ. ೫-೪). [ಸಂ] . 

ನಿಪುದುಚಿತಪರ್ಯಂಕದೊಳುದ್ದಾಮಮುಪದೇಶಹಸ್ತಮವಾಮಂ ಮಾರ್ದವಮನ |35| ವಾಮನ (ಗು). ೧. ಕುಳ್ಳಾದ ; ಗಿಡ್ಡಾದ. (ನಾ). ೨. ಕುಳ್ಳು ; ಗಿಡ್ಡು. 
ಭಿನಯಿಪ್ಪುದು ಮುನಿಯಾ (ಆದವು 8-೬೯); ಪರಮಖಯಪಿಗಳ ಹೋಮದಲಿ ಶಿಖಿವರನ ೩. ಎತ್ತರವಿಲ್ಲದ ಮನುಷ್ಯ ;ಕುಳ್ಳೆ : ಕುಬ್ಬವಾಮನಬಧಿರಮೂಕಕಿರಾತೋನ್ಮತ್ತ 
ಬಲಗೊಂಡರು ಕುಮಾರಿಯ ವರಿಸೆ ವೈದಿಕದಿಂದ ಬಂದಳು ವರನ ವಾಮದಲಿ ಜಡಜನಂಗಳುಮಂ. .. ಕೊಟ್ಟು (ಅ೦ಪು೪-೫೪ವ) ;ಆಸ್ಲಾನವಲ್ಲಭನ ಮನಮನಜ್‌ದು 
(ಕವಾವಿ. ೧೧-೭೭೫ . ಸುಂದರವಾದುದು ; ಚೆಲುವಾದುದು : ""ಶಮನೀಯಂ ನಗಿಸುವ ಕುಬ್ಬವಾಮನಬಧಿರಮೂಕರ್‌ ಮೊದಲಾದ ಪಲತೆಆದ ಸಬ್ಬವಗಾಅರಿಂ 
ಚಾರುರನ್ಮುರಿರುಚರಮತಿಮನೋಹಾರಿ, .. ಸುಮನೋಜ್ಞಂವಲ್ಲು ವಾಮ ಪ್ರಿಯಮದು ಹಾಸ್ಕರಸಮುಂ . . . ನೆಗಟುತ್ತುಮಿರೆ (ಜಗವ. ೨-೩೯ ವ. ೪. ವಿಷ್ಣುವಿನ 
ಮಧುರಂ ಮಂಜುಳಂ ಮಂಜುಸೌಮ್ಮೆಂ'' (ಮ್ತು ೧೭-೫೨). ೧೦. ಸುಂದರವಾದ |೪|] ದಶಾವತಾರಗಳಲ್ಲಿ ಐದನೆಯದು ; ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ 
ವಸ್ತು ; ಚೆಲುವಾದ ವಸ್ತು : 'ವಾಮ' ಎಂದರೆ ಸುಂದರವಸ್ತು (ಸಾಂದಸ, ಇಇಆಡಿಟ). ತುಳಿಯಲು ವಿಷ್ಣುವು ಧರಿಸಿದ ಕುಬ್ಹಾವತಾರೆ : ವಾಮನಪದಹತಿವಿದಳಿತ 
೧೧. ಬಯಸಿದ ವಸ್ತು ; ಪ್ರಿಯವಸ್ತು : ವಾಮಗಳೆಂದರೆ ಕಾಮಿತವಾದ ವಸ್ತುಗಳು 'ಜೀಮೂತವಿಮುಕ್ತಬಹಳಧಾರೆಗಳಿಂದಂ ತಾ ಮುನಿಜನಾಪಕಾರಕ ಧೂಮಧೃ ಜನೆಯ್ದೆ 
(ಬ್ರಹ್ಮಛಾ. ೨೯೧). ೧೨. ಒಳ್ಳಿತು ; ಶುಭ : “ಪ್ರಾಗ್ನ್ನಂ, ಪ್ರಾಗ್ರಹರಂ, ಪ್ರವೇಕಂ.. . ನಂದಿ ಮೋದತ್ತಾಗಳ್‌ (ಅರ್ಧವೇ, ೬-೩೫); ಕ್ಲಿಶಿಯ ಈರಡಿಗೆಯ್ದ ವಾಮನೆ ತ್ರುವಿ 
ಚರು. ಸುಷಮಂ, ವಾಮಂ, ಶುಭಂ, ಸೇಶಲಂ- ೨೯ ಒಳ್ಳಿತು'' (ಹಲಾಯು. ೧೧೪-೪). ಯತಿವಂಶಜನನ ಭಾರ್ಗವರೂಪ ತ್ರುವಿ (ಪುರಂದ. ಧಾ. ೧-೧೬೫-೫). 


೧೩.' ವಿರೋಧ ; ಪ್ರತಿಕೂಲತೆ : ``ಪ್ರತಿಕೂಲದಲ್ಲಿಯುಂ ವಾಮಮೆಂಬುದು'' |4| ೫. ಅಪ್ಪದಿಗ್ಗಜಗಳಲ್ಲಿ ಒಂದು ; ದಕ್ಷಿಣದಿಕ್ಕಿನ ದಿಗ್ಗಜ : ತಡಂಗೆಡದುದಂಜನ 
(ಹಲಾಯಿ. ೧೩೪-೨೨). ೧೪. ಕೇಳು ; ಹಾನಿ. ೧೫. ಸಂಪತ್ತು ; ಆಸ್ತಿ. | ಮುರ್ಕುಡಿಗಿತ್ತು ವಾಮನಂ . . . ಇರದಾಲಿಸಿ ತತ್ತಟಿಹಪ್ರಣಾದಮಂ (ಪುಷ್ಪಪು. ೫-೮); 


ವಾಮನಪುರಾಣ 


ಆ ಕೂರ್ಮನ ಬೆನ್ನರುಗಿನೊಳಿಂದ್ರಾದಿ ದಿಕ್ಕೆಂಟಅಲ್ಲಿ ಕ್ರಮದಿಂದೈರಾವತ ಪುಂಡರೀಕ ವಾಮನ 
. ಸುಪ್ರತೀಕಮೆಂದೆಂಟು ದಿಗ್ಗಜಗಳಾದೊಡೆ (ವಿವೇಕ. ೧೯). ೬. "ಕಾವ್ಕಾ 
ಲಂಕಾರಸೂತ್ರವೃತ್ತಿ'ಎಂಬ ಸಂಸ್ಕೃತ ಅಲಂಕಾರಗ್ರಂಥದ ಕತಗೃವಿನ 
ಹೆಸರು : ವಾಮನನುಂರುದ್ರಟನುಂ ಭಾಮಹನುಂ ದಂಡಿಯುಂ ಮನಂಗೊಳೆ ಪೇಟ್ಜಂತೀ 
ಮಹಿಗೆ ನೆಗಟ್‌ ಪೇಟ್ಹಂ ದಾಮೋದರತನಯನೀ ವಚೋಲಂಕೃತಿಯಂ (ಕಾವ್ಮಾವ ೯೬೧). 
೭. ಒಂದು ಬಗೆಯ ಗಿಡ ; ಅಂಕೋಷ್ಠಗಿಡ : "“ವಾಮನಂ-ಕೋಷ್ಠ''(ಒಷಧ. 
ಇಇ). ೮. ಹದಿನೆಂಟು ಮಹಾಪುರಾಣಗಳಲ್ಲಿ ಒಂದು : ಪರಮಶೈವ ಸ್ಕಂದ 
ಲೈಂಗ್ಮಾವಿರಳ ನಾರದ ಮತ್ಸ್ಮಕೂರ್ಮಸ್ಫುರಿತ ವಾಮನ . . . ಸಾಂಗದಿಂದ 
ಪ್ರಾದಶಪುರಾಣಂಗಳೊಳೆಸೆವ ಭಸಿತಸೇವಾಸಂಗವಾಯಿತ್ತು (ಬಸಪು. ೪೩-೭೬). [ಸಂ.) 
ವಾಮನಪುರಾಣ (ನಾ). ಹದಿನೆಂಟು ಮಹಾಪುರಾಣಗಳಲ್ಲಿ ಒಂದು ; 
ವಿಷ್ಣುವಿನ ವಾಮನಾವತಾರವನ್ನು ಕುರಿತ ಪುರಾಣ : ಬ್ರಹ್ಮಪುರಾಣ 
ಪದ್ಮಪುರಾಣ . .. ವಾಮನಪುರಾಣ ಕೂರ್ಮಪುರಾಣ ಮತ್ತೃಪುರಾಣ ಗಾರುಡಪುರಾಣ 
ಬ್ರಹ್ಮಾಂಡಪುರಾಣವೆಂಬವೇ. .. ಹದಿನೆಂಟು ಮೂಲಪುರಾಣಂಗಳು (ವಿವೇಕ. ೯). [ಸಂ.] 
ವಾಮನಮುದ್ರೆ (ನಾ). (ಸಾಮಾನ್ಯವಾಗಿ ಗಡಿಕಲ್ಲಿನ ಮೇಲೆ ಕೆತ್ತಲ್ಪಟ್ಟ) 
ವಿಷ್ಣುವಿನ ವಾಮನಾವತಾರದ ಚಿತ್ರ,-ಲಾಂಛನ : ವಾಮನಮುದ್ರೆಯ 
ನಾಲ್ಕು ಕಲ್ಲೊಳಗಣ ನಿವೇಶನದೊಳಗೆ ನಮ್ಮ ಹಂನೆರಡು ಮನೆಯಿಂ ಮೂಡಲುಕ್ಕಂ 
ಬಟ್ಟೆಗೆಂದು . . . ಕೊಟ್ಟರು (ಎಇ. ೫೦ , ೨೫-೫೦; 125); ಆಯಿಘಂಡುಗಗದ್ದೆಯ 
ಚತುಸೀಮೆಗೆ ವಾಮನಮುದ್ರೆಯ ಕಲ್ಲ ನೆಡಿಸಿ (ಎಕ. 1%), ಕೃಷ್ಣರಾ ೯೬-೧೧; 1424). 
ವಾಮನಮುದ್ರೆಕಲು, ವಾಮನಮುದ್ರೆಕಲ್ಲು ವ ವಾಮನನ ಲಾಂಛನವನ್ನು 
ಕೆತ್ತಿರುವ ಕಲ್ಲು : ಮೂಡ ಅಲತಾಳಿನಲಿ ನೆಟ ವಾಮನಮುದ್ರೆ ಕಲು 
(ಎಕ. 7/ 0), ಏರಿಯಾ. ೧೧೪-೮೨; 1567); ಈ ಗ್ರಾಮಗಳ ಚತುಃಸೀಮೆಯ ಗಡಿಗಳಲಿ 
ಸ್ಥಾಪಿತವ ಮಾಡಿಸಿ ಕೊಟ್ಟು ವಾಮನಮುದ್ರೆ ಕಲ್ಲುಗಳ ಚತು: ಸೀಮೆ ಭೂಮಿ (ಎಕ, ೪. 
ಶಿವಮೊ. ೨-೧೩೫; 1041). ವಾಮನಮುದ್ರೆಶಿಲೆ - ವಾಮನಮುದ್ರೆಕಲು : ಸ್ವಾಮಿಯವರ 
ಬುದ್ಧಿನಿರೂಪದ ಮೇರೆಗೆ ವಾಮನಮುದ್ರೆಶಿಲಾಪ್ರತಿಷ್ಕೆ (ಎಕ. ೫॥, ಚಿಕ್ಕನಾ. ೪೫-೨೪; 
18327); ಹೂವಿನ ಕೆರೆಗ್ರಾಮಕ್ಕೆ ಸಲುವ ಚತುಸ್ಸೀವಮೆಗೂ ವಾಮನಮುದ್ರೆ 
ಶಿಲಾಪ್ರತಿಷ್ಠೆಯನ್ನು ಮಾಡಿಸಿ (ತಳುನಾ. ೨೬೯). (ಸಂ. ವಾಮನಮುದ್ರಾ। 
ವಾಮನಾಕಾರ (ನಾ). ವಿಷ್ಣುವಿನ ಐದನೆಯ ಅವತಾರವಾದ ಕುಬ್ಬರೂಪ : 
ಬಲಿಯಂ ಮೆಯ್ಕಿ ರಸಾತಳಕ್ಕಿಲಿಪಿದೆ ನೀಂ ವಾಮನಾಕಾರದಿಂ (ಜಗವಿ. ೧-೫೯). (ಸಂ.) 
ವಾಮನಾವತಾರ (ನಾ). ೧. ವ ವಾಮನ ೪ : ಈ ಮೇಲಿನ ವಾಕ್ಕಗಳಲ್ಲಿ 
ವಾಮನಾವತಾರವು ಸಂಪೂರ್ಣರೂಪದಿಂದ ಹೇಳಿದಂತಾಗುತ್ತದೆ (ಭಾರದ. ೧೪೫). 
೨. (ಆಲಂ) ಕುಳ್ಳಾಗಿರುವವನು ; ಕುಬ್ಬ : ವಯಸ್ಸಿನಿಂದ ದೊಡ್ಡವನಿರಬಹುದೇ. 
ಅದರೆ ಈ ವಾಮನಾವತಾರ ಅವಳ ಭುಜಕ್ಕೂ ಮುಟ್ಟುತ್ತಾನೋ, ಇಲ್ಲವೋ 


(ಮೂರುದಾ, ೪೮). (ಸಂ.] 
ವಾಮನಿ (ನಾ). ಒಂದು ಬಗೆಯ ಸಸ : ""ವಾಮನೀ- ಹತ್ತಿ , ತೊಂಡೆ'' 
(ಓಪಧಿ. ೧೪೯). | ಆ ಸಂ. ವಾಮನ) 


ವಾಮನೆ (ನಾ). ಒಂದು ಬಗೆಯ ಸಸ್ಮ ; ಅಗಳುಶುಂಠಿ: ""ವಾಮನಾ - 
ಆಗುಳುಶುಂರಿ'' (ಒಷಧಿ. ೧೪೯). (ಸಂ. ವಾಮನ] 

ವಾಮನೇತ್ರೆ (ನಾ) . ೧. ಸುಂದರವಾದ ಕಣ್ಣುಗಳುಳ್ಳವಳು ; ಮನೋಹರವಾದ 
ಕಣ್ಣುಗಳುಳ್ಳವಳು. ೨. ಹೆಂಗಸು ; ಸ್ತ್ರೀ : ""ರಾಮಾ, ವಾಮಾ, ವಾಮನೇತ್ರಾ, 
ಪುರಂದ್ರೀ. . . ಯುವತಿಆ- ಈ ೨೮ ಸ್ತ್ರೀಯರ್‌'' (ಹಲಾಯು. ೭೯-೩೨೭). 

(ಸಂ. ವಾಮನೇತ್ರಾ] 

ವಾಮಪಂಡ (ನಾ). ಸಮಾಜವಾದಿ ಆಥವಾ ಕಮ್ಮುನಿಸ್ಟ್‌ಧೋರಣೆ 
ಯುಳ್ಳ ರಾಜಕೀಯಪಕ್ಷ ; ಎಡಪಕ್ಷ : ವಾಮಪಂಥದ ಸದಸ್ಮರು ಇಂದು ವಿಧಾನ 
ಸಭೆಯ ಕಲಾಪಗಳಿಗೆ ಬಹಿಷ್ಕಾರ ಹಾಕಿದರು (ರೂಢಿ). (ಸಂ.] 


ವಾಮಪಕ್ಷೆ (ನಾ). - ವಾಮಪಂಥ : ಚುನಾವಣೆಯ ಕಾಲದಲ್ಲಿ ವಾಮಪಕ್ಷದವರು |45 


ಭರದಿಂದ ಕೆಲಸ ನಿರ್ವಹಿಸಿದರು (ರೂಢಿ). [ಸಂ.] 


೭೮೪೪ 


25 


ವಾಮಾಂಗ 


ವಾಮಪದ (ನಾ). ಎಡಗಾಲು : ಕನಕಮಣಿಖಚಿತಸಿಂಹಾಸನದೊಳ್‌ ನೀಡಿರ್ದ 
ವಾಮಪದನಖರುಚಿ ಕಾಂಚನಹರಿಪೀಠಮುಮಂ ಮುತ್ತಿನ ಪೀಠಮಿದೆನಿಸಿತವನಿಪತಿಯಡಿ 
ಮೊದಲೊಳ್‌ (ಶಾಂತಿಪು ೩-೪೭); ಕುಪಿತಪ್ರಮದಾಜನವಾಮಪದಾಲಕ್ತಕದೆ ಪಲ್ಲವಿಪ್ಪು 
ದಶೋಕಂ (ಚಂದ್ರಪು. ೨-೧೧). [ಸಂ.) 

ವಾಮಪಾದ (ನಾ). ೨ ವಾಮಪದ : ಪರಿವಾರಪರಿವೃತನುತ್ತುಂಗಸಿಂಹಾಸನಾ 
ಸೀನನಧಸ್ಸ್ಮಿತಮಣಿಮುಯಪೀಠವೇದಿಕಾವಿನ್ಮಸ್ತವಾಮಪಾದಂ 
ಒಡ್ಡೋಲಗಂಗೊಟ್ಟಿರೆ (ಅದಿಪು. ೨-೨ ವ). [ಸಂ.) 

ವಾಮಭಾಗ (ನಾ). ಎಡಭಾಗ ; ಎಡಪಾರ್ಶ್ವ : ಬಲಗೆಲದೆಡೆಯೊಳು ಗರ್ಭಂ 
ನಿಲೆ ಪುರುಷಂ ವಾಮಭಾಗದಿಂ ಸ್ತ್ರೀಯೆರಡುಂ ಕೆಲದೊಳಮಳ್ಗಳು. .. ಪುಟ್ಟುವರೆಂದುಂ 
(ಮದತಿ. ೧-೮೪); ಮಂತ್ರಿಗಳು ಮೆಟೌದರು ವಾಮಭಾಗದಲಿ (ಕುವ್ಮಾಉ. 6-೬೫). [ಸಂ.] 

ವಾಮಭುಜ (ನಾ). ಎಡಹೆಗಲು : ಪಂಚದ್ರೌಪದೀಸುತ ಸೋಮಕಾದಿಗಳು . . . 
ಅತಿಚಿಂತಿಸಿದರಂದಿರುಳುಪಹತಿಯ ಸೂಚಿಸುವ ವಾಮಭುಜಾಕ್ಷಿಕಂಪದಲಿ 
(ಕುವ್ಮಾಗ ೮-೬); ವಾಮಭುಜದಿಂ ಜಗುಳ್ಹತ್ತು ವೀರತೂರ್ಯಂ ನಿದ್ರೆಗಂಕುಶವೆನಲ್‌ 
ನಗರರಕ್ಷಕರಾ (ಶ್ರೀರಾಮಾ. ೪೬೪-೫೧೦). [ಸಂ.] 

ವಾಮಮಾರ್ಗ (ನಾ). ೧. ಅಡ್ಡದಾರಿ ; ದುರ್ಮಾರ್ಗ : ಸೋತ ಮನಸ್ಸು 
ವಾಮಮಾರ್ಗದಿಂದ ಸಾಗಲು ಮುಂದುವರಿಯಹತ್ತಿತು (ಅಪವಾ. ೧೦); ಹಣವನ್ನು 
ವಾಮಮಾರ್ಗದಿಂದ ಸಂಪಾದಿಸಿ ಊರಲ್ಲೊಬ್ಬ ಗಣ್ಮವ್ಯಕ್ತಿಯಾಗತೊಡಗಿದನು 
(ಕುರುಕಾ. ೧೪೦). ೨. ವ ವಾಮಾಚಾರ ೨ : ಆ ಮಂತ್ರವಾದಿಯು ವಾಮಮಾರ್ಗ 
ದಿಂದ ಕ್ನುದ್ರದೇವತೆಗಳನ್ನು ಒಲಿಸಿಕೊಂಡಿದ್ದಾನೆಂಬ ಪ್ರತೀತಿ ಇದೆ (ರೂಢಿ). [ಸಂ.] 

ವಾಮಯ್ಯದೇವ (ನಾ). ಒಬ್ಬಾತನ ಹೆಸರು : ಪೃಥಿವೀಗಾಮುಣ್ಣಸ್ವಾಮಿಯ ಮಗಂ 
ಗಾಮುಣ್ಣಸ್ವಾಮಿಯ ತಮ್ಮಂ ವಾಮುಯ್ಕ್ಯದೇವಂಗೆ ಕೊಟ್ಟ ಕೊಡಂಗೆ 
(ಎಕ. ಸ, ಮುಳಬಾ. ೧೦೮-೭; ಸು. 90). [ವಾಮ 4- ಅಯ್ಕ + ದೇವ) 

ವಾಮಲೂರ (ನಾ). ಹುತ್ತ ; ವಲ್ಮೀಕ : ಸುರನಂದನ ವಾಮಲೂರು8ರ3 
ಬಂಧುರವರಮೃತ್ತಿಕಾತತಿಗಳುಂ ಸುರರಾಜನದೊಂದು ಪೇಟಕ್ಕಿಯಿಂ ಸುರಪಥದಿಂದೆ 
ಬಂದುವಭಿಷೇಕಮಹೋತ್ಸವದೊಳ್‌ ಮುಕುಂದನಾ (ಜಗವ. 6-೧೧೩). [ಸಂ.) 

ವಾಮಲೋಚನೆ (ನಾ). ಸುಂದರವಾದ ಕಣ್ಣುಗಳುಳ್ಳವಳು : ವಿಯೋಗಮಂ 
ಮಾಡಿದ ವಾಮಲೋಚನೆಯರಂಗದೊಳಾಲಿಯ ಸೂಸುನೀರ್ಗಳಬ್ಕಾಡದೆ ತಂದು 
ಪೆರ್ಮೊಲೆಯೊಳೊತ್ತಿದ ಪಂಕಜಪತ್ರಜಾಳಮಿರ್ಪೊೋಡದೆ ಪಾಸಿದೊಳ್ಳಳಿರ್ಗಳುಂ ನೆಟ್‌ 
ಬಾಡದೆ ಸೈತು ಪೋಕುಮೇ (ಚಂದ್ರಪು ೨-೨೪); ವಾಮಲೋಚನೆಯಿರ್ದೆಡೆಗಲರ್ವಟ್ಟೆ 
ಯಿಂದಾ ಮಹಿಮನು ಬಂದನಾಗ (ಶ್ರೀಪಾಲ. ೯-೫೧). [ಸಂ. ವಾಮಲೋಚನಾ। 

ವಾಮವಿದ್ಧ (ನಾ). [ನಾಟ್ಕ] ಹತ್ತು ಬಗೆಯ ಆಕಾಶಮಂಡಲಗಳಲ್ಲಿ ಒಂದು: 
ಅತಿಕ್ರಾಂತ, ದಂಡಪಾದ, ಕ್ರಾಂತ, ಲಲಿತಸಂಚರ, ಸೂಚೀವಿದ್ದ, ವಾಮವಿದ್ದ, ವಿಚಿತ್ರ, 
ವಿಹೃತ, ಅಲಾತ, ಲಲಿತ ಈ ಹತ್ತು ಆಕಾಶಮಂಡಲಂಗಳ್‌ (ಲಾಸ್ಕರಂ. ೪-೪ ವ). [ಸಂ.] 

ವಾಮಶರೀರ (ನಾ). ಶರೀರದ ಎಡಭಾಗ ;ವಾಮಾಂಗ : ""ಸವ್ಮಂ ವಾಮಶರೀರಂ'' 
(ವಸ್ತುಕೋ, ೧೧೪-೧೫). [ಸಂ.) 

ವಾಮಸುಖ (ನಾ). ಕೀಳಾದ ಸುಖ ; ಕ್ಷುದ್ರವಾದ ಸುಖ : ಎಸಗುವ 
ವಾಮಸುಖಂಗಳ ದೆಸೆಗೆಸಗದೆ ಮಸಗದೆಸಗದಿರ್ದೆಡೆಯಿಂದಿರ್ದಸದೃಶದಿವಿಜ 
ಸುಖಾಮೃತರಸದಿಂ ತನ್ನಿಂದೆ ತಾನೆ ತಣ್ಣನೆ ತಣಿದ೦ (ಸುಕುಮಾ. ೧೨-೪೮). [ಸಂ.] 

ವಾಮಾಂಕ (ನಾ). ಎಡತೊಡೆ : ವಾಮಾಂಕದೊಳಿಟ್ಟೊಳ್ಳಿಂ ಭೂಮಿಗೆ ತಾಂ 
ಶ್ಲೋಕಯುಗಳಮಂ ಸೊಲ್ಲಿಸಿದಾ ಶ್ರೀಮದ್ಭರಾಹಮೂರ್ತ,ಭಿರಾಮಕ್ಷೇತ್ರಮನಭೀಕ್ಷಿಸಿ 
ದನವನೀಶಂ (ಯಾದಚಂ. ೧೬-೧೬೬). [ಸಂ.] 

ವಾಮಾಂಗ (ನಾ). ೧. ದೇಹದ ಎಡಭಾಗ, - ಎಡಪಾರ್ಶ್ಶ್ವ : ಸುಮ್ಮಾನದಿಂ 
ಜನೇಶ್ವರನ ದಕ್ಷಿಣಭಾಗಮಮ್ಮೆಲೈನೆಂದು ವೊಕ್ಕಣಿಸಿತಲ್ಲದೆ ಸಿಂಹವೆಮ್ಮೊಡನೆ 
ವಾಮಾಂಗಮೆಂದಾಡಿತಿಲ್ಲ (ಜೈಮಿಭಾ. ೨೬-೫೭). ೨. ಸುಂದರವಾದ ಅಂಗವುಳ್ಳವನು ; 
ಚೆಲುವ : ವಾಮಾಂಗಸೋಮವಾಹನರೋಮೋಜ್ಜ್ಬಲಕೂಪಕೋಟಿಶಿವಲಿಂಗಧರಾ 

|... ಬಸವೇಶ ನಮೋ (ಹಮ್ಮಾರ. ೫-೬). [ಸಂ.] 


ಕಾ ಆಹಾಹಾ ಕಾದಾಡಿ 


ವಾಮಾಂಗಿ 


ವಾಮಾಂಗಿ (ನಾ). ೧. ಸುಂದರವಾದ ದೇಹವುಳ್ಳವಳು ; ಚೆಲುವೆ. | 
೨. (ಶಾಸ್ತ್ರಗಳ ಪ್ರಕಾರ ಗಂಡನ) ದೇಹದ ಎಡಭಾಗವಾಗಿರುವವಳು ; | 
ಅರ್ಧಾಂಗಿ ; ಹೆಂಡತಿ : ಜೀಮೂತಕೇತು ತಪಮಂ ಪ್ರೇಮದೊಳಂ ಮಾಡೆ ಪುತ್ರನಂ 
ಪಡೆಯಲ್ಕಂ ವಾಮಾಂಗಿಯ ಮುಡಿಯರಲಂ ಹೇಮಾಚಲದಿಂಬಿನಲ್ಲಿ ಶಂಕರನಿತ್ತಂ | 

(ಹಮ್ಮೂರ. ೨-೧೫) ; ಅಂಗನೆ ಪುರುಷನಾರ್ಧಾಂಗಮೆಂಬುದಕೆ ನಿನ್ನ ವಾಮಾಂಗಿಯಾದ | 5 


ಕಾಂತೆಯಂ ಬೇಡಿದೊಡೆ (ಜೈಮಿಭಾ. ೨೬-೫೬). (ಸಂ. ವಾಮಾಂಗೀ] 
ವಾಮಾಂಘ್ರಿ (ನಾ). ಎಡಗಾಲು,- ಪಾದ : ಕಲಿಕರ್ಣನಾಯುಷ ಹೋಯಿತಿದೆ 
ಯೆಂದೊರಸಿದನುವಾಮಾಂಪ್ರಿಯಲಿನೆಲನ (ಕುವ್ಮಾಕ. ೧೬-೧೫);ಪೆಂಡೆಯದ ವಾಮಾಂಪ್ರ, 
ಮೆಟೆದಿರೆ ಹಿಂಡುದೇವರ ಹಾಹೆದೊಡರಲಿ ಗಂಡುಗಲಿ . . . ಖಡ್ಗವ ಕೊಂಡು 
ರುಳಪಿಸಿದ (ಕೌಶಿರಾ ೪೧-೩). (ಸಂ.] 10 
ವಾಮಾಕ್ಸಿ (ನಾ). ೧. ಸುಂದರವಾದ ಕಣ್ಣುಗಳುಳ್ಳವಳು. ೨. ಹೆಂಗಸು ; ಸ್ತ್ರೀ: 
ವಾಮಕರಾಂಬುಜದಿಂ ತದ್ಪಾಮಾಕ್ಷಿಯ ಮುಖಮನೆತ್ತಿ ಮುದ್ದಿಸುತೆ ಕಲಾರಾಮಂ 
ಬಿಗಿಯಪ್ಪಿದಂ (ಉದ್ಧಟ. ೮-೧೦೪). [ಸಂ. ವಾಮಾಕ್ಷೀ (ವಾಮ 4 ಅಕ್ಷಿ + -)] 
ವಾಮಾಚಾರ (ನಾ). ೧. ದುರಾಚಾರ ; ದುರ್ಮಾರ್ಗ. ೨. (ವೇದ 
ವಿರುದ್ಧವಾದ) ತಂತ್ರಶಾಸ್ಪ್ರಕ್ಕೆ ಸಂಬಂಧಿಸಿದ ಆಚಾರ ; ಪಂಚಮಕಾರ |15 
ಗಳಿಂದ ಕೂಡಿದ ಶಕ್ತಿಪೂಜೆ : ವಾಮಾಚಾರದಲ್ಲಿ ಉದಾತ್ತಅರ್ಥದ ಅವರಣದೊಡನ್ನೆ 
ಪಂಚಮಕಾರಗಳ ಶಬ್ದಪ್ರತಿಮೆಗಳು ಇಂದಿಗೂ ಪೂಜ್ಮವಾಗಿ ಉಳಿದಿವೆ ! (ಕರ್ಣಾಟ. ೧೨೭); 
ಸಾಮಾನ್ಯವಾಗಿ ಜನರು ವಾಮಾಚಾರವನ್ನು ವಕ್ರದೃಷ್ಟಿಯಿಂದ ನೋಡುವುದುಂಟು. 
ವಾಮುಚಾರವು ಅತಿರಹಸ್ಮವಾದುದು (ಭಾರದ. ೨೨೭). ೩. ಮಾಟ ; ಅಭಿಚಾರ. 
1ಸಂ.] 20 
ವಾಮಾನಿಕೆ (ನಾ). ೧. ಅನುಚಿತವಾದುದು ;ನಿಷಿದ್ದವಾದುದು : ಫರಂಗಿಯವರ 
ಹೆಂಗಸರು ಹೀಗೆಯೇ ವಿನೋದವಾಗಿ ಕಾಲಾ ಕಳೆಯುತಾ ಇರುತ್ತಾರಲ್ಲ. ಅವರಲ್ಲಿ 
ಇದು ವಾಮಾನಿಕೆಯಲ್ಲ (ಅದಟ. 66). ೨. ಅಳುಕು ; ಹಿಂಜರಿಕೆ : ಮೇಲೆ ಬದ್ದು 
ಕೊಂಡು ನಾವೇ ಹೋಗಿ, ಹೇಗಿದೀರಿ ? ಎಂದು ರೋಗಿಯನ್ನು ಕೇಳುವುದಕ್ಕೆ 
ಏನೋ ವಾಮಾನಿಕೆ (ಮನೋನಂ. ೬೬). [ಆ ವಾಮ + - ಇಕೆ) 25 
ವಾಮಾರ್ಥ (ನಾ). ಎಡಗಡೆಯ ಅರ್ಧಭಾಗ ; ಎಡಪಾಶಣ್ವ : ಸಿಂಹವು 
ದೊರೆಯ ಬಲಭಾಗವನ್ನು ಅಪೇಶ್ಷಿಸಿತಲ್ಲದೆ ವಾಮಾರ್ಧವನ್ನಲ್ಲ (ನೀತಿಚಂ. ೫11, ೨೬). 
(ಸಂ.] 
ವಾಮಾರ್ಧಾಂಗ (ನಾ). ಹೆಂಡತಿಯನ್ನು ತನ್ನ ಶರೀರದ ಎಡಗಡೆಯ 
ಅರ್ಧಭಾಗವಾಗಿ ಧರಿಸಿದವನು ; ಅರ್ಧನಾರೀಶ್ವರ ; ಶಿವ :ವಾಮಾರ್ಧಾಂಗ |30 
ಮಹಿಮೋತ್ತುಂಗ ಕೂಡಲಸಂಗಮೇಶ್ವರಲಿಂಗ ಮಾಂ ತ್ರಾಹಿ (ಬಸಪು. ೬೧-೪೯). [ಸಂ.] 
ವಾಮಿ (ನಾ). ೧. ಹೆಣ್ಣುಕುದುರೆ : ""ಅರ್ವತೀ, ವ(ವಾ)ಡ(ಬ)ಬಾ, ವಾಮಾ, 
ಪ್ರಸೂತಾ ಔಕಾಶ, ವಾಜಿನೀ- ಈ ೫ ಘೋಲ್‌ಳಿಗೆ'' (ಹಲಾಯು. ೭೨-೨೮೬). ೨. ಈದ 
ಕುದುರೆ. ೩. ಹೆಣ್ಣಾನೆ : ""ವಾಮಾ- ಈದ ಕುದುರೆ, ಹೆಣ್ಣಾನೆ'' (ಓಷಧ. ೧೪೯). 
೪. ಹೆಣ್ಣುಕತ್ತೆ. ೫. ಹೆಣ್ಣುನರಿ. 
ವಾಮೆ (ನಾ). ೧. ಹೆಂಗಸು ; ಸ್ತ್ರೀ : ಕಾಮರೂಪಿನ ವಾಮೆಯುಸಿರ್ದರಾಲಿಸುತಾಗ | | 
ರಾಮದೂತಂ ನುಡಿದಂ (ವೆಂಕಾರಾ. ೫-೧-೪೮). ೨. ಸುಂದರಿ ; ಚೆಲುವೆ : ಮುಟ್ಟಿದೊಡೆ ho 
ಸುಖದ ಸೋಂಕಂ ಪುಟ್ಟಿಸುವಾ ವಾಮೆ ವಾಮೆಯಾದೊಡೆ ಮುನ್ನಂ ಬಟ್ಟಿದುವೆನಿಸುವ 
ಮೊಲೆ ನಿರ್ವೆಟ್ಟಿದುವಾದುವು ನೃಪಂಗೆ ಬೆನ್‌ ಸೋಂಕಲೊಡಂ (ಯಶೋಟ. ೨-೫೮). | 


(ಸಂ. ವಾಮಾ। 35 


೭೮೪೫ 


ವಾಯ (ನಾ). ೧ ಮೋಸ ; ಕಪಟ 


ವಾಯವ್ಯ 


: ಹರಿಶ್ಚಂದ್ರರಾಯನನುಖಾಯದಿಂ 
ತನ್ನಾಶ್ರಮಕ್ಕೊಯ್ದು ವಾಯದಪರಾಧಮಂ ಹೊಟ್‌ಸಿ ಸಾಮ್ರಾಜ್ಯಮಂ ಕೊಂಡ 
ವಿಶ್ವಾಮಿತ್ರನು (ಹಚಕಾ. ಆ ಸೂಚನೆ); ವಾಯಕಂಜದಿರಂಜದಿರಿ ಫಡ ಬಾಯ ಬಿಟ್ಟರೆ 
ಹೋಹುದೇ ನಿಮ್ಮಾಯುಷಕೆ ಹೊಣೆ ತಾನು ಹೇಳಿತ ಮಾಡಿ ಬೇಗದಲಿ (ಖವ್ಮಾದ್ರೋ. 
೧೯-೩೭). ೨. ಕಾರಣ ; ನಿಮಿತ್ತ : ಕಾಯವಿಲ್ಲದ ಹೆಣನ ವಾಯವಿಲ್ಲದೆ 
ಜವನೆಳೆದೊಯ್ದನೆಂಬ ವಾಯಕ್ಕೆ ವಾಯವನೇನೆಂಬೆ (ಅವಚಂ. ೧೨೯-೫೮೮); ಹರಿಬಕಿಲ್ಲದ 
ನಾಯಕರ ಸುಡು ಹೊಟ್ಟೆಹೊರೆಕರ ವಾಯಕಿವದಿರ ಸಂತವಿಟ್ಟನು ಸ್ವಾಮಿಕಂಟಕರ 
(ಕುವ್ಮಾದ್ರೋ ೧೦-೫೮). ೩. ಉಪಾಯ ; ತಂತ್ರ ; ಹಂಚಿಕೆ : ನಿಮ್ಮೂರಿಗೆಮ್ಮೆವರನು 
ನೀ ಕರಸಿ ವಾಯದಲಿ ಜೂಜಾಡಿ ಕಪಟದ ದಾಯದಲಿ ಸೋಲಿಸಿ 
ಯುಧಿಷ್ಠಿರರಾಯನರಸಿಯ ಸುಲಿಸಿತಕೆ ಫಲವಾಯ್ತೆ (ಕುವ್ಮಾಗ. ಆ-೧೨);ವಾಯಕರ್ಜುನನ 
ತಲೆ ಬಿಳ್ತಪುದೆ ಕೃಷ್ಣನ ಸಹಾಯಮಿರಲು (ಜೈಮಿಭಾ. ೯-೨೨). ೪. ಹುಸಿ ; ಸುಳ್ಳು ಃ 
ವಾಯವಳಿದುದು ಸತ್ಮವುಳಿದುದಿದು ಸೋಜಿಗ೦ (ವಾಗೀರ. ದೇ. ೨೭೯-೧೪); 
ಆಯುಧಂಗಳಲೇನು ನೀ ನಾಗಾಯುತದ ಬಲನೆಂಬರಾ ನುಡಿ ವಾಯವೋ ಕಲಿಭೀಮ 
ದಿಟವೋ ನೋಡಬೇಹುದಲೆ (ಕುವ್ಮಾಸ. ೨-೯೩). ೫. ಹಾಳು ; ನಾಶ : ಆಗಮ 
ಬಲ್ಲಿತ್ತೆಂಬೆನೆ ವಾಯ ಹೊಂದಿತ್ತು ಇದು ಕಾರಣ ಕೂಡಲಸಂಗಯ್ಮನೇ ನಿತ್ಯ ಉಳಿದ 
ದೈವವೆಲ್ಲಾ ಅನಿತ್ಯ (ಬಸವ. ೫೫೨); ಬೇಯದ ಕೊಡದೊಳು ತುಂಬಿದ ನೀರು ಕೊಡದೊಡನೆ 
ವಾಯವಪ್ಪಂತೆಮೋಲ್‌ . . . ಕಾಯಕದೊಳುಟ್‌ ವಾಚಕದೊಳು ಮಾನಸದೊಳಗೆ 
ಹೇಯವೆಂದೆನಿಸಿ ಶುದ್ಧತೆಯಿಲ್ಲದಿರ್ದೊಡವು ವಾಯವಪ್ಪುವು ತಾನು ಮಾಡಿದ 
ಸಮಸ್ತಭಕ್ತಿಗಳೊಡನೆ ಸತ್ಮಮಾಗಿ (ಸಿದ್ಧೇು ೨೨-೪೦). ೬. ಭ್ರಮೆ ; ಭ್ರಾಂತಿ; ಮಿಥೈ: 
ಕಾಯದ ಕಳವಳವ ವಾಯವೆಂದಲ್‌ಯಬಲ್ಲಡೆ ದೇವ ಗುಹೇಶ್ವರನ ನಿಲವು ತಾನೆ (ಅವಚಂ. 
೮೭-೬೮೬); ಎನ್ನ ಸತಿಯೆಂಬುದಿದು ತಾ(ನೆ)ಲ್ಲ ವಾಯವಿದು ಎಂದು ಬಸವಂ ಭಕ್ತಿಯಿಂ 
ನುಡಿವುತಿರಲು (ಬಸರ. ೧೩-೨೪). ೭. ತೋರಿಕೆ ; ನಟನೆ ; ಸೋಗು : ಈ ವಾಯದ 
ಮಾತಿಂಗಾನು ಬೆಆಗಾದೆನು (ಅವಚಂ. ೧೯೧-೮೬೩); ವಾಯದ ಬೇಟದೊಳ್‌ ನಮೆವ 
ನಾಣಿಲಿಯೆನ್ನವೊಲನ್ಮಳಾವಳ್‌ (ಕುಸುಮಾ. ೧೩-೮೪). ಆ. ವೃರ್ಥ 4 ನಿಷ್ಟ | 
ನಿಷ್ಟುಯೋಜಕ : ಮಾಯದ ಸಂಸಾರವ ನಚ್ಚಿ ವಾಯಕ್ಕೆ ಕೆಟ್ಟು ಬಲುದೊಲ್‌ವೊಗಬೇಡ 
(ಬಸವ.೬೨೪); ಆಯತಾಕ್ಷನು ಪರಶುರಾಮನೊಳಾಯುಧದೆ ಶ್ರಮಗಲಿತು ಬಳಿಕದು 
ವಾಯವಾದೊಡೆ ಬಂದನಾ ಗಜಪುರಿಗೆ ಕಲಿಕರ್ಣ (ಕುವ್ಮಾಆ. ೬-೪೨). ೯. ಹಟ ; 
ದುರಭಿಮಾನ : ಕಾಯದ ಕಳವಳಕ್ಕಂಜಿ ಪ್ರಾಣ ಹೋದಲ್ಲಿ ಭವ ಹಿಂಗದು ಪ್ರಕೃತಿ 
ಬಿಡದು ವಾಯಕ್ಕಾದರೆ ಸತ್ತು ದೇವರ ಕೂಡಿದೆವೆಂಬರು (ಸರ್ವವ. ೧೧-೫೨); ವಾಯ 
ಕಿಂತಕಟ ಸುಕುಮಾರನಂ ಕೊಂದನೀ ರಾಯನಜ್‌ವಂ ನೆಟ್‌ ಸುಡಲಿ (ಜೈಮಿಭಾ ೧೧-೩೪). 
[ಆ ಪ್ರಾ. ವಾಯ. / ಸಂ. ವ್ಯಾಜ./ ಮರಾ. ವಾಯ] 


ವಾಯದ "ವಾಯಿದೆ' ನೋ. 
| ವಾಯದೆಜ್ವರ "ವಾಯಿದೆಜ್ವರ' ನೋ. 
ವಾಯನ (ನಾ). ಮದುವೆ, ಹಬ್ಬ, ವ್ರತ ಮುಂತಾದ ಶುಭಪ್ರಸಂಗಗಳಲ್ಲಿ 


ದೇವರಿಗೆ ಅರ್ಪಿಸುವ ಹಾಗೂ ವಿಶೇಷವಾಗಿ ಬ್ರಾಹ್ಮಣ, ಮುತ್ತಯ್ದೆಯರಿಗೆ 
ಕೊಡುವ ಹಣ್ಣುಕಾಯಿ, ಆಹಾರಪದಾರ್ಥ ಮೊದಲಾದುವುಗಳ ಕಾಣಿಕೆ; 
ಬಾಗಿನ ; ಉಪಾಯನ : ಶ್ರೀಪಾದರಾಯರು. . . ದೇವಿಗೆ ಅರ್ಫ್ಯವಿತ್ತು ವಾಯನ 
ಗಳನ್ನರ್ಪಿಸಿದರು (ಕಛಎ. ೨೯). "ಬಾಯನ' ಪರಾ. (ಸಂ.] 


ವಾಯವಿಡಂಗ "ವಾಯುವಿಳಂಗ' ನೋ. 


೩. ಹೆಂಡತಿ ; ಪತ್ನಿ :ಉದಗ್ರಬಲೋದೃಟದೇವಂವಾಮೆಯೊಡನೆ ಮೇಳಿಸುತುರ್ವಿಯ |40| ವಾಯವಿಡಂಗ "ವಾಯುವಿಳಂಗ' ನೋ. 


ನುರ್ವಿಂ ಪಾಲಿಸುಪಶಿರ್ದಂ (ಉದ್ಭದೇ. ೨. ಸೂಚನೆ). ೪. ಗೌರಿ ; ಪಾರ್ವತಿ : ವಾಮೆ 
ಮಹಾಜ್ಮೇಷ್ಠಗುಣಸ್ತೋಮುಾನ್ರಿತೆ ರೌದ್ರಿ ಕಾಳಿ . . . ಸರ್ವಭೂತದಮನಿ (ಹಾಲಾಸ್ಕ. 
೪-೧೭-೧೮); ಸಂಕ್ಷೇಪವಾಗಿ ಶಕ್ತಿಯು . . . ವಾಮಾ, ಜೇಷ್ಠಾ, ರೌದ್ರೀ ಎಂಬ ಸಂಜ್ಞೆ 
ಗಳಿಂದಲೂ ಇರುತ್ತಾಳೆ (ಭಾರದ. ೨೨೨). ಜಿ. ಲಕ್ಷ್ಮಿ. ೬. ಸರಸ್ವತಿ. ೭. ಒಂಟೆ : 
““ವಾಮಾ-ಒಂಟೆ, ಸ್ತ್ರೀ'' (ಒಷ೦ಿ. ೧೯). ೮. ಆಲಂ) ಅಮಂಗಳ ; ಅಶುಭ : |45 
ಒಳ್ಳೆಯ ಕೆಲಸಕ್ಕೆಂದು ಹೊರಟಾಗ ಬೆಕ್ಕು ಅಡ್ಡಬಂದರೆ ವಾಮೆ (ರೂಡಿ). [ಸಂ.ವಾಮಾ] 


ವಾಯವ್ಯ (ಗು). ೧. ಗಾಳಿಗೆ ಸಂಬಂಧಿಸಿದ ; ವಾಯುವಿಗೆ ಸಂಬಂಧಪಟ್ಟ. 


(ನಾ). ೨. ಎಂಟುದಿಕ್ಕುಗಳಲ್ಲಿ ಒ೦ದು ; ಪಶ್ಚಿಮ ಮತ್ತು ಉತ್ತರಗಳ 
ನಡುವಿರುವ ವಿದಿಕ್ಕು : ಪಡುವ ವರದಸಮುದ್ರದ ಸೀಮೆಯಿಂ ನಟ್ಟ ಕಲ್ಲಿಂದಂ ಸೀ 
ಬಸುರೀಮರವೊಳಗಾಗಿ ವಾಯವ್ಮ ಸಣಬದ ಸೀಮೆಯಿಂ (ಎಕ. ॥1 (8), ಹೆಗ್ಗಡೆ. ೮೯-೨೨೭; 
1493); ವಾಯವ್ಯದ ಉಸಿರಾಟದಲು ಆಗೊ ಅದರಾಚಿಗೆ ಅಡಕಿಲವಾಗಿವೆ ವಿಶದದಲಿ 
ಹಲ ದಿನ್ನೆಗಳು (ಅರಳು. ೨೦೪-೩). ೩. ವಾಯವುೃದಿಕ್ಕಿನ ದೇವತೆ : ವಿಜ್ಞಾನದಲ್‌ 


ವಾಯವ್ಕಸ್ನಾನ 


ಬ್ರಹ್ಮನನ್ನರ್ಯಮ ವರುಣ ವಾಯವ್ಯ ಚೇರ ಚೋಟ ಪಾಣ್ವ್ಯರ್ಕಳನ್ನಡೆಗೊಣ್ಣು 
ಕನ್ನರದೇವನ ಕರು ಮಾಂ 700((ಎಳ. 111 ಈ, ಹೆಗ್ಗಡ. ೫೯-೧೫ ; 103) ; ಶ್ರಿಪುರವನಾ 
ಪರಿವೃಢನಾಳುತಿರಲು. .. ವಾಯವ್ಮನ ಮರುಳು ಮಾಡುತ ಧನದನನು ದೊರೆಗೆಡಿಸಿದನು 
(ತ್ರಿಪಸಾಂ. ೬-೬೬). ೪. ಒಂದು ಬಗೆಯ ಸಸ್ಕೆ ; ಕಡಸಿಗೆ : "“ವಾಯವ್ಮಾ - ಕಡಿಸಿಗನು'" 
(ಓಪಧಿ. ೧೫೦). ([ಸಂ.] 

ವಾಯವ್ಯಸ್ನಾನ (ನಾ). ದಿವ್ಯ, ವಾರುಣ, ವಾಯವ್ಯ, ಮಾನಸ ಮತ್ತು 
ಆಗ್ನೇಯಗಳೆಂಬ ಐದು ವಿಧವಾದ ಸ್ನಾನಗಳಲ್ಲಿ ಒಂದು ; ಗೋವುಗಳ 
ಪಾದಧೂಳಿಯ ಸ್ಪರ್ಶ : ದಿವ್ಮಸ್ನಾನ ವಾರುಣಸ್ನಾನ ವಾಯವ್ಮಸ್ನಾನ 
ಆಗ್ನೇಯಸ್ನಾನವೆಂಬ ಪಂಚವಿಧಸ್ನಾನಂಗಳೊಳಗೆ (ಎವೇಕೆ. ೧೨೬೩) ; ಗೋವುಗಳ ಪಾದ 
ಧೂಳಿಯ ಸ್ಪರ್ಶವೇ ವಾಯವ್ಮಸ್ನಾನವು (ಅಜ್ಬಾವಿ. ೪-೬೪).  [ಸಂ.] 

ವಾಯವ್ಯಾಸ್ತ್ರ (ನಾ). ವಾಯುವನ್ನು ಅಭಿಮಂತ್ರಿಸಿ ಬಿಡುವ ಒಂದು ಬಗೆಯ 
ಅಸ್ತ್ರ : ಪೊಡವಿಪತಿ ಕೋದಂಡ ಧರಿಸುತ ತೊಡಚಿ ವಾಯವ್ಮಾಸ್ತದಿಂದವೆ ಕಡಿಯೆ 
(ಉೌಶಿರಾ. ೨೫-೪೫) ; ವಾಯವ್ಮಾಸ್ತ್ರದಿಂದೆ ಶೋಷಿಸಿದನಾ ಜಲವನರ್ಜುನಂ 
(ಜೈಮಿಭಾ. ೧೩-೧೫). [ಸಂ.) 

ವಾಯಸ (ನಾ). ೧. ಕಾಗೆ : ವಾಯಸದಂತೆ ನೋಡು ಬಕದಂತಿರೆ ಮೆಲ್ಲನೆ ಮೆಟ್ಟು 
(ಕಾವ್ಮಾವ. ೪೦೨) ; ಸುಗೀತದ ರಸದ ಮಧುವಿಂಗಾಂತ ಕಿವಿ ವಾಯಸ ಸೃಗಾಲಧ್ವನಿಗೆ 
ಸೊಗಸಿತೆ (ಕುವ್ಮಾಗ ೩-೨೦). ೨. ಒ೦ದು ಬಗೆಯ ಸಸ್ಕ : "“ವಲಃ - ಆವರೆ, ವಾಯಸ'' 
(ಓತ. ೧೫). ೩. ಒಂದು ನರಕದ ಹೆಸರು : ಸರ್ಪ ಕೂರ್ಮ ವಾಯಸ ಗೃಧ್ರ 
ಉಲೂಕವೆಂಬೈದು ಮಂತ್ರಿರನರಕಂಗಳಿಂ ಸಂಯೋಗಿಸಿ ಪದ್ಮವೆಂಬರಸುನರಕವಿಹುದು 
(ಎವೇಕ. ೧೫.). [ಸಂ.) 

ವಾಯಸಾದಿನಿ (ನಾ). ಒಂದು ಬಗೆಯ ಗಿಡ : ""ವಾಯಸಾದಿನೀ - ಕಾಗಿದೊಂಡೆ'' 
(ಓಷಧಿ. ಇಂ). (೮ ಸಂ. ವಾಯಸಾದಿನೀಲ 

ವಾಯಸಾರಾತಿ (ನಾ). ಕಾಗೆಯ ವೈರಿ ; ಗೂಬೆ : ""ಉಲೂಕ೩ ವಾಯಸಾರತಿ, 
ಪೇಚಕಃ - ೩ ಗೂಗೆ, ಗೂಬೆ'' (ಸಿದ್ಧಾಂತಿ. ೧೫೩). |ಸಂ.) 

ವಾಯಸಾರಿ (ನಾ). ೧. ವ ವಾಯಸಾರಾತಿ. ೨. ಗುಗ್ಗುಳ ; ಅಗರುಚಂದನ. 
೩. ಒಂದು ಬಗೆಯ ಕಬ್ಬು ; ಹೆಗ್ಗಬ್ಬು : ""ವಾಯಸಾಡಿ- ಹೆಗ್ಗಬ್ಬು, ಗುಗ್ಗುಳ, 
ಗೂಗೆ'' (ಓಷಧಿ. ೧೫೧). [ಸಂ.] 

ವಾಯಸಿ (ನಾ). ೧. ಹೆಣ್ಣುಕಾಗೆ. ೨. ಒಂದು ಬಗೆಯ ಸಸ್ಕ ; ಔ ಅನೇಕ 
ಬಗೆಯ ಸಸ್ಮಗಳಿಗೆ ಈ ಹೆಸರಿದೆ : ""ವಾಯಸೀ - ಕಂಗುಂಗೆ, ಕಾಡದೊಂಡೆ, 
ಕಾಡತ್ತಿ, ಚೀಲ್ಕೆತ, ಬಲ್ಲಗಣಿಕೆ, ಕೊಡಸಿಗ, ಹೆಣ್ಣಕಾಗೆ'' (ಓಹಂ. ೧೫೦). ಓ. ಗಣಿಕೆಯ 
ಗಿಡ ಮತ್ತು ಅದರ ಸೊಪ್ಪು; ಕಾಕಮಾಚಿ : ""ವಾಯಸಿ ಕಾಕಮುಚಿ ವೆಸರಿಂ'' 
(ಮ್ತುಕೋ ೩೭-೨೬). (ಸಂ. ವಾಯಸೀ। 


೭೮೪೬ ವಾಯುಗುಣ 


15 


25 


ವಾಯಸೋಲಿ (ನಾ). ಜ್ವರವನ್ನು ಹೋಗಲಾಡಿಸಿ ತಂಪನ್ನುಂಟುಮಾಡುವ, |: 
ಸಿಹಿಯಾಗಿರುವ ಒಂದು ಬಗೆಯ ಮೂಲಿಕೆ : ""ವಾನೀರಕಃ-ಮೊದೆ, 


ವಾಯಸೋಲಿ, ಕೋಟ್‌ (ಓಷಧಿ. ೧೫೧). (ಸಂ. ವಾಯಸೋಲೀ] 
ವಾಯಾಬ್ಯ (ನಾ). ಪಶ್ಚಿಮ ಮತ್ತು ಉತ್ತರ ದಿಕ್ಕುಗಳ ನಡುವೆ ಇರುವ ದಿಕ್ಕು; 
ವಾಯವೃದಿಕ್ಕು : ಕೂಡಿದ ಠಾವು ವಾಯಾಬ್ಕದ ಮೂಲೆ (ಎಕ. ೪1, ಕಡೂರು. ೪೯-೨೨; 
121) ; ಆ ಪುರದ ವಾಯಾಬ್ಕದ ಕೋಣೆಯ ನಗರೇಆ ಬ್ರಹ್ಮಪುರಿಯ ನಾಲಕಲ್ಲ 
ದೇವದಾನದ ಒತ್ತಿನ ಮೂಲೆಯ ಲಿಂಗಮುದ್ರೆಯ ಕಲ್ಲು (ಎಕ. 20. ಚಿತ್ರದು. ೪-೩೯ ; 1025); 

[೫ ಇದು "ವಾಯವ್ಯ' ಎಂಬುದರ ಅಪಲಿಖಿತ। 
ವಾಯಿದೆ, ವಾಯದೆ, ವಾಯ್ದೆ (ನಾ). ೧. ಮಾತು ; ವಾಗ್ದಾನ: ಫಾಯದೆ 
ನೋಡಿ ವಾಯಿದೆ ಕಳಕೊಂಡೆ (ಗಾದೆ). ೨. ಕಾಲಾವಕಾಶ ; ಅವಧಿ ; ಗಡುವು: 
ಸಾಲ ತೀರಿಸುವ ವಾಯಿದೆಯನ್ನು ಮುಂದಕ್ಕೆ ಹಾಕಬೇಕಾಗುವುದು (ಹಣಪ್ರ. ೧೬೬) ; 
ಮೂರೂರಾತ್ರಿ ವಾಯಿದೆ ಕೊಟ್ಟು, ಆ ವಾಯಿದೆ ಕಳೆದ ಮೇಲೆ ನಗರದಲ್ಲಿ ಒಂದು 
ಪಿಳ್ಳೆಯೂ ಇರಕೂಡದೆಂದು ಡಂಗುರ ಹೊಡೆಸಿದನು (ಪ್ರವಾಇ ॥, ಆ೨). ೩. ಒಪ್ಪಿಗೆ ; 
ಒಡಂಬಡಿಕೆ : (8. ವಾಯದೆ: ೨. ಆ ಕಡೆಯಿಂದ ಗಾಳಿ ಬೀಸುತ್ತಿತ್ತು. 


35 


45 


ಇನ್ನು ಮೇಲೆ ಆ ಕಡೆಯಿಂದ ಬೀಸುವುದಿಲ್ಲ. ಅದರ ವಾಯದೆ ಮುಗಿದು ಹೋಯಿತು 
(ಖಕಥೆ.೨೫. ವಾಯ್ದೆ : ೨. ಒಂದು ತಿಂಗಳ ವಾಯ್ದೆ ಕೊಟ್ಟು ಆ ಮಹಾನುಭಾವನಿಗೆ 
ಕೋರ್ಟು ನೋಟೀಸು ಕೊಡುತ್ತೆ (ಎಕಾಗಿ. ೧೯೭) ; ನಾಳೆಯವರೆಗೆ ವಾಂಯ್ದಿ ಇದೆ 
(ದೇಶಧು. ೬೫). ಕ 
ವಾಯಿದೆ ಗೇಣಿ ಎ "'ಸಾಲ ಕೊಡಲು ಕೊಟ್ಟ ಮುದ್ದತು ಗೇಣಿ'' 

(ಜಾನಕೋ ೪೪). [ಇ-- ಅರ. ವಾಅದಾ, ವಾಇದಾ, ವಾದಾ ; ಹಿಂ. ವಾಇದಾ, ವಾದಾ ; 
ಮರಾ. ವಾಕಈದಾ, ವಾಯದಾ] 

ವಾಯುಡೆಜ್ವರ, ಮಾಯದೆಜ್ವರ (ನಾ). ನಿಯಮಿತ ದಿನಗಳ ವರೆಗೆ ಇರುವ 
ಜ್ವರ ; ಕಟ್ಟಿಲೆಜ್ವರ : ಮೂರು ದಿನ ಕಳೆದು ಹೋಗಿದೆ. ಇದು ವಾಯಿದೆಬ್ಬರ. 
ಇಪ್ಪತ್ತು ದಿನ ಕಳೆಯಬೇಕು (ಕಾನೇಂ. ೨೦೫೬). ಮಾಯದೆಜ್ವರ : ಅವರ ಮಗ ಚಂದ್ರಶೇಖರ 
ವಾಯದೆಜ್ಜರ ಬಂದು ಮಲಗಿದವನು ಮತ್ತೆ ಮೇಲಕ್ಕೇಳಲಿಲ್ಲ (ಬೆಳುರ್ಮ೯). 

[ವಾಯಿದೆ 4 ಜ್ವರ] 

ವಾಯಿಧಾರೆ "ಬಾಯ್ದಾರೆ' ನೋ. 

ವಾಯಿಲ್‌ (ನಾ). ಒಂದು ಬಗೆಯ ತೆಳುವಾದ ಮತ್ತು ಅರೆಪಾರದರ್ಶಕವಾದ 
ಹತ್ತಿಯ ಆಥವಾ ಉಣ್ಣೆಯ ಬಟ್ಟೆ : ಲಾಂಗ್‌ಕ್ಲಾತ್‌, ಚೀಟೆ, ವಾಯಿಲ್‌, ಮಸ್ಲಿನ್‌, 
ಮಲ್‌ ಇವನ್ನು ಸಾಬಾನೇಯ್ಲೆ ಉಪಯೋಗಿಸಿ ನೇಯುವರು (ಗೃಹವಿ. ೭೩). 

[ಆ ಇಂ. wie] 

ವಾಯಿವಡಂಗ "ವಾಯುವಿಳಂಗ' ನೋ. 

ವಾಯಿವಿಡಂಗ “ವಾಯುವಿಳಂಗ' ನೋ. 

ವಾಯಿವಿಳಂಗ "ವಾಯುವಿಳಂಗ' ನೋ. 

ವಾಯು (ನಾ). ೧. ಗಾಳಿ ; ಅನಿಲ : “ಪವನಃ ಶ್ವಸನು ವಾಯುಃ ಮರುತ್‌... 
ಗಂಧವಹು ಹರಿಃ, ಮಹಾಬಲಃ -- ಈ ೨೦ ಗಾಳಿಯ ಪೆಸರ್‌'' (ಹಲಾಯು. ೧೪-೭೫); 
ಮನ ಮುಟ್ಟದ ಮಜ್ಜನ ತನು ತಾಗದ ದೇಹಾರ . . . ವಾಯು ತಾಗದ ಲಿಂಗದ ಠಾವ 
ತೋಟ” ಗುಹೇಶ್ವರ (ಅವಟಂ. ೪-೪೧೯) ; ಭೂಮಿಯನ್ನು ಎಲ್ಲಾ ಕಡೆಯೂ ವಾಯು 
ಆವರಿಸಿಕೊಂಡಿದೆ (ಭೂಎವ.೪೨). ೨. ಪ್ರಪಂಚದಲ್ಲಿ ಪದಾರ್ಥಗಳ ಮೂಲ 
ವಸ್ತುಗಳಿನಿಸಿದ ಪೃಥ್ವಿ, ಅಪ್ಪು ತೇಜಸ್ಸು, ವಾಯು ಮತ್ತು ಆಕಾಶ ಎಂಒ 
ಪಂಚಮಹಾಭೂತಗಳಲ್ಲಿ ಒಂದು : ಪೃಢಿವಿಯಪ್ಪುತೇಜವಾಯುವಾಕಾಶ 
ನಿರಂಜನದೇವಾ ನಿಮ್ಮ ಮಹಿಮೆಯ ಪ್ರಣವಸ್ಟರೂಪಂಗಲ್ಲದೆ ಕಾಣಲಾರಿಗೆಯೂ 
ಬಾರದಯ್ಕಾ (ಬಸವ. ೮೧೬) ; ಈ ಪ್ರಕಾರ ಶಬ್ದ, ಸ್ಪರುಶ, ರೂಪ, ರಸ, ಗಂಧಗಳೆಂಬೈದು 
ಅಪ್ಪು ತತ್ತ್ವಾಂಶದಿಂದ ಪಂಚಭೂತಗಳ ಚೇಷ್ಟೆ ಹೇತುಗಳಾಗಿಹವೂ. ಪೃಥ್ವಿಯ ಭಾಗವೆ 
ವಾಯುವೆನಿಸಿಕೊಂಡಿತು (ನಾನಾಗು. ೧೨-೪) ೩. ದೇಹದಲ್ಲಿರುವ ಮುಖ್ಯವಾದ 
ಪ್ರಾಣ, ಅಪಾನ, ಸಮಾನ, ಉದಾನ ಮತ್ತು ವ್ಯಾನ ಎಂಬ ಐದು ಬಗೆಯ 
ವಾಯುಗಳಲ್ಲಿ ಪ್ರತಿಯೊಂದು. ೪. ಗಾಳಿಯ ಅಧಿದೇವತೆ ; ಮಾರುತ : 
ಮಂತ್ರಾಕ್ಷರನಿಯಮದಿನಭಿಮಂತ್ರಿಸಿ ಬರಿಸಿದೊಡೆ ವಾಯುದೇವಂ ಬಂದೇಂ ಮಂತ್ರಂ 
ಫೇಟ್‌ನೆ (ಪಂಪಭಾ. ೧-೧೨೪) ; ವಾಯುವಿಗೆ ಸಮರಿಲ್ಲ ಜಗದೊಳು ವಾಯುದೇವರೆ 
ಬ್ರಹ್ಮರು (ಪುರುಡಧಾ. ೧-೫-೬). ೫ (ಮೈದ್ಮಶಾ] ವಾತಪ್ರಕೋಪದಿಂದ 
ಉಂಟಾಗುವ, ದೇಹದ ಕೀಲುಗಳು ಹಿಡಿದುಕೊಳ್ಳುವ ಒಂದು ಬಗೆಯ 
ರೋಗ, -ವ್ಯ್ಕಾಧಿ ; ಸಂಧಿವಾತ : ಬಜೆಯಲ್ಲಿ ಒಂದು ಗುಳಿಗೆಯಂ ಕೊಡಲು 
ವಾಯುಮಾಣ್ಣುಂ (ಎನ್ನೆಎ. ೩೪). ೬. [ಛಂದ] ಒಂದು ಅಕ್ಷರಗಣದ ಹೆಸರು ; 
ಸಗಣ : ಆದಿಯ ಮಧ್ಯಾಂತದೆ ಗುರುವಾದೊಡೆ ಶಶಿ ಸೂರ್ಯ ವಾಯು ಗುರುವಿರೆ 
ಧರೆ ಮತ್ತಾದಿಯ ಮಧ್ಯ್ಕಾಂತದೆ ಲಘುವಾದೊಡೆ ಜಲವಹ್ನಿಗಗನ ಲಘುವಿಂ ನಾಕಂ 
(ಛಂದೋಂಬು. ೧-೩೭ ಆಡಿವದ್ಮ). 

ವಾಯುಕುಮಾರ (ನಾ). ವಾಯುವಿನ ಮಗ ; ಹನುಮಂತ : ವಾಯುಕುಮಾರಗೆ 
ಮಂಗಳ ರಘುರಾಯಸೇವಕಗೆ ಮಂಗಳ . . . ಸಂಜೀವರಾಯಗೆ ಮಂಗಳ 
(ಪುರಂದ.ಧಾ. ೩-೧೬೭ ಪಲ್ಲವಿ). [ಸಂ.] 

ವಾಯುಗುಣ (ನಾ). ೧. ವಾಯುವಿನ ಗುಣ ; ಗಾಳಿಯ ರುಚಿ : ವಾಯುಗುಣವ 


ವಾಯುಗುಲ್ಮ 


ಸರ್ಪ ಬಲ್ಲುದು ಮಧುರಗುಣವನಿಜುಹೆ ಬಲ್ಲುದು (ಮಡಿಮಾ. ೪೦-೫೫). 
೨. ವಾತಾವರಣ ; ಹವಾಮಾನ : ಒಂದು ಪ್ರದೇಶದಲ್ಲಿ ಗಾಳಿಯು ಯಾವ ಕಡೆಯಿಂದ 
ಬೀಸುವುದು, ಅದರಲ್ಲಿ ಎಷ್ಟು ಶಾಖವಿದೆ ಮತ್ತು ಎಷ್ಟು ತೇವವಿದೆ ಎಂಬೀ ವಿಷಯಗಳನ್ನು 
ತಿಳಿದರೆ ಆ ಪ್ರದೇಶದ ವಾಯುಗುಣವನ್ನು ಅಥವಾ ಹವವನ್ನು ತಿಳಿದಂತಾಗುವುದು 
(ಭೂರಣೆ.೩೩). [ಸಂ.] 

ವಾಯುಗುಲ್ಮ (ನಾ). ೧. ಅತಿ ತೀವ್ರವಾಗಿ ಬಿಯುವ ಗಾಳಿ ; ಸುಂಟರಗಾಳಿ ; 
ಬಿರುಗಾಳಿ. ೨. [ವೈದ್ಯಶಾ] (ಅಂತ್ರಪಟಲದ ಮಡಿಕೆ ಜಡ್ಡುಗಟ್ಟುವುದರಿಂದ 
ಉಂಟಾಗುವ) ತೀವ್ರವಾದ ಸಂಧಿವಾತ ; ವಾತಗುಲ್ಮ : ಮಂಗರ 2೦೧ 
ಬಳ್ಳಿ, ರಕ್ಕಸಿಗೆಡ್ಡೆ . . . ಇವು ಸಮಾನಂಗೊಂಡು ಅರೆದು . . . ಸೇವಿಸೆ ಹೊಟ್ಟೆಯಲ್ಲಿರುವ 
ಗೆಡ್ಡೆ, ಅಡ್ಡಗೈ, ಗರ, ವಾಯುಗುಲ್ಮಂ, ಇವು ಮಾಣುವುವು (ಎವೈವಿ. ೨೦೦). [ಸಂ.] 

ವಾಯುಜ (ನಾ).೧. ವಾಯುವಿನ ಮಗ ; ಹನುಮಂತ :ಪಟನಾರಿಗೆ ವಾಯುಜ 
ಸ್ವಯಂ ತಾನೆನಲುರ್ವರೆಗೆ ಗಿರಿಜಾತ್ಮಭವನೆನೆ ವರವಿಕ್ರಮನುನ್ನತೋನ್ನತಂ ತಾನೆನಿಕುಂ 
(ಮದತಿ.೧೦-೧೪); ಕಾದಡರಿದೊಂದು ಮಲೆನಾಡಾಗಿ ನೆಶ್ತಿಯ ಬಯಲ್‌ ಸೀಮೆಗೇರುತಿರೆ 
ವಾಯುಜನ ಕಪಿ ಮಹಾಕಾಯಮ್‌, ಇಳಿದುದು ಕಂದರದ ಕಡೆಗೆ (ಶ್ರೀರಾಮಾ. 
೪೦೪-೩೬). ೨. ಭೀಮ. (ಸೂ) 

ವಾಯುನಂದನ (ನಾ). ವಾಯುದೇವನ ಮಗ ; ಭೀಮ : ವಾಯುನಂದನ 
ಧನಂಜಯನೊಳೆರವಿಲ್ಲ ಮಾದ್ರೇಯರೊಳ್ತಪ್ಪಿಲ್ಲ (ಜೈಮಿಭಾ. ೨-೫೪). [ಸಂ.] 

ವಾಯುಪಂಚಕ (ನಾ). ದೇಹದಲ್ಲಿರುವ ಪ್ರಾಣ, ಅಪಾನ, ವ್ಯಾನ, ಉದಾನ 
ಮತ್ತು ಸಮಾನ ಎಂಬ ಐದು ಬಗೆಯ ವಾಯುಗಳು : ವಿಚಾರಿಸೆ ಸಮಾನೋದಾ 
ನವಾ ವ್ಯಾನಮಂತಪಾನಂ ಪ್ರಾಣವೂ ಈ ವಾಯುಪಂಚಕಮುಂ (ಎವೀಶೈಪು ೭-೩-೧೪); 
ಪ್ರಾಣೋಪಾನವ್ಮಾನೋದಾನಸಮಾನಗಳ್ಳೆದನ್ನು ವಾಯುವಿನ ಅಯಿದು ಭಾಗಗಳಿಂದ 
ಉತ್ಪನ್ನವಾದವುಗಳಾದ್ದರಿಂದ ವಾಯುವಂಶವಾದ್ದರಿಂದಲು ವಾಯುಪಂಚಕವೆಂದು 
ಹೇಳುವರು (ವೇದಾಂಪು. ಸಾಯ್ಕಿಸೂತ್ರ). ([ಸಂ.] 

ವಾಯುಪಟ್ಟ (ನಾ). [ದ್ಮೈತ) ವಾಯುದೇವನ ಅಧಿಕಾರ , ಪಟ್ಟ: 
ಶ್ರೀವಾದಿರಾಜರು, ತಮ್ಮ ಗುರುಗಳಂತೆ . . . ಸುಪ್ರಸಿದ್ಧರಾಗಿದ್ದಾರೆ. ದೈೈತಿಗಳ ನಂಬಿಕೆಯ 
ಪ್ರಕಾರ ಮುಂದಿನ ವಾಯುಪಟ್ಟ ಇವರದು (ಜಗಡಾ. ೯6). (ಸಂ. 

ವಾಯುಪಡೆ (ನಾ). ಮೂರುಬಗೆಯ ಸೇನಾಬಲಗಳಲ್ಲಿ ಒಂದು; ವಿಮಾನದ 
ಮೂಲಕ ಆಕಾಶದಲ್ಲಿದ್ದು ಯುದ್ಧಮಾಡುವ ಸೈನ್ಯ: ನಮ್ಮ ಭಾರತದ 
ವಾಯುಪಡೆಯಲ್ಲಿ ಅನೇಕ ಸಮರ್ಥನಾಯಕರಿದ್ದಾರೆ (ರೂಢಿ). [ವಾಯು + ಪಡೆ] 

ವಾಯುಪಥ (ನಾ). ವಾಯುವು ಚಲಿಸುವ ದಾರಿ ; ಆಕಾಶಮಾರ್ಗ 
ಪಾಲ್ಲಡಲನುಪಾಯದಿಂ ಕಡೆಯೆ ರಾಹುಗೆ ವಾಯುಪಥಾಗ್ರಮೆಂಬ ಪೆರ್ಮಡಕೆಯೊಳಿಕ್ಕಿ 
ಕೊಟ್ಟಿ ಪೊಸಬೆಣ್ಣೆವೊಲಿರ್ದುದು ಚಂದ್ರಮಂಡಲ೦ (ಕಾವ್ಠಸಾ. ೯೩೮ ಶೂದ್ರಕ) ; 
ವಾಯುಪಢಿದೊಳ್‌ ಶಿತಾಸ್ತ್ರಂಗಳ್‌ ಪೊಂ(ಕ]ಂಗಿಡಿಸೆ ಸುಗಿದಂ ಭಾರ್ಗವನಿದೇಂ 
ಪ್ರತಿಜ್ಞಾಗಾಂಗೇಯಂಗದಿರದಿದಿರ್ನಿಲ್ಬನ್ನರೊಳರೇ (ಪಂಪಭಾ. ೧-೮೦). [ಸಂ.] 

ವಾಯುಪಧಿಕ (ನಾ). ಆಕಾಶಮಾರ್ಗದಲ್ಲಿ ಸಂಚರಿಸುವವನು ; ದೇವತೆ : 
ಮೂದೇವರ ದೇವನ ಗೃಹದೊಳು ಬಲುಭೇದದ ಧ್ವಜನಿಕರಗಳು ವಾದಿಸಿ ವಾಯು 
ಪಢಿಕರೊಡನವರಿಗೆ ಹಾದಿಯ ಕೊಡದಿರುತಿಹವು (ತ್ರಿಪುಸಾಂ. ೭-೭೮). ([ಸಂ.) 

ವಾಯುಪುತ್ರ (ನಾ). ೧. ವಾಯುದೇವನ ಮಗ. ೨. ಹನುಮಂತ. 
೩. ಭೀಮ: ""ಕುರುವೈರಿ ವಾಯುಪುತ್ರಂ ವೃಕೋದರನೆನಲು ಭೀಮನಕ್ಕುಂ'' 
(ಮಣ 20-4). [ಸಂ.) 

ವಾಯುಪುರಾಣ (ನಾ). ಹದಿನೆಂಟು ಉಪಪುರಾಣಗಳಲ್ಲಿ ಒಂದು : 
ಯಾವ ಪುರಾಣ ಯಾವ ಕಲ್ಪಕ್ಕೆ ಸೇರಿದ್ದು? - ಬ್ರಾಹ್ಮಕಲ್ಪ - ಬ್ರಹ್ಮಪುರಾಣ . . . 
ಶ್ವೇತಕಲ್ಪ - ಶೈವ ಅಥವಾ ವಾಯುಪುರಾಣ (ಭಾರಗ. ೧೪೭). [ಸಂ.] 

ಫಾಯುಪ್ರಾಣಿ (ನಾ). [ವೀಶೈ) ಉಸಿರಾಡುವ ಜೀವಿ ; ಶರೀರಧಾರಿ : ಆದಿ 
ಅನಾದಿಯ ನಿತ್ಕಾನಿತ್ಮವ ತಿಳಿಯಲಅಸಿಯದೆ ವಾಯಕ್ಕೆ ಪರಬ್ರಹ್ಮವ. ನುಡಿವ 


ವಾಯುಪ್ರಾಣಿಗಳವರೆತ್ತ ಬಲ್ಲರೋ ಆ ಪರಬ್ರಹ್ಮದ ನಿಜದ ನಿಲವ 


೭೮೪೭ 


25 


‘130 


45 


ವಾಯುವಿಳಂಗ 


(ಮಹಾದೇ ಒu ೧೦೧-೨೩೫) ; ಎನಿಸಿದನು ಮಂತ್ರಪಿಂಡ ಎನಿಸದೆ ಮಾಂಸಪಿಂಡ ಎನಿಸದೆ 
ವಾಯುಪ್ರಾಣಿ ಎಂದು ಬಸವಣ್ಣ ಎನಿಸಿದನು ಲಿಂಗಪ್ರಾಣಿ ಎಂದು (ಸಿದ್ದಪು ೨೬-೯೯). 
[ಸಂ.] 
ವಾಯುಬಲ (ನಾ). ೧. ಗಾಳಿಯ ಬಲ, - ಶಕ್ತಿ : ವಾಯುಬಲದಿಂದ ನಡೆಯುವ 
ಯಂತ್ರಗಳನ್ನು ಇಂದು ಇಲ್ಲಿ ಪ್ರದರ್ಶನಕ್ಕಿಟ್ಟಿದ್ದಾರೆ (ರೂಢಿ). ೨. ವಾಯುದೇವನ 
ಬಲ, -ಸಾಮರ್ಥ, : ಕೃಷ್ಣನು, "ನಿನ್ನಲ್ಲಿರುವ ವಾಯುಬಲವನ್ನು ತೋರಿಸು ಭೀಮ”! 
ಎಂದನು (ವಚಭಾ. ೭೯). [ಸಂ.] 

ವಾಯುಭಕ್ಷ(ನಾ). ಗಾಳಿಯನ್ನು ಆಹಾರವಾಗಿ ಸೇವಿಸುವಂಥದು; ಹಾವು : 
""ವಾಯುಭಕ್ಷಃ - ಸರ್ಪ'' (ಒಷಧಿ. ೧0೧). [ಸಂ.] 

ವಾಯುಭುಗ್ಳೂಷ (ನಾ). ಗಾಳಿಯನ್ನು ಸೇವಿಸುವ ಸರ್ಪವನ್ನು ಆಭರಣವಾಗಿ 
ಉಳ್ಳವನು ; ನಾಗಭೂಷಣ ; ಶಿವ : ವಾಯುಭುಗ್ಳೂಷನುತ್ತಮವೇಷನಘ 
ತಿಮಿರಪೂಷಂ . . ಪಂಪಾವಿರೂಪಾಕ್ಷನೆಮಗೀಗೆ ಭಕ್ತಿಜ್ಞಾನಸಂಪದವನು 
(ಹಚಕಾ. ೧-೮). ([ಸಂ.] 

ವಾಯುಮಂಡಲ (ನಾ). (ಭೂಮಿಯ ಸುತ್ತ ಇರುವ) ವಾತಾವರಣ : 
ಕೃಷ್ಣವರ್ಣಮನುಳ್ಳುದು ವಾಯುಮಂಡಲಮನುಳ್ಳುದು ತನ್ನ ನಾಲ್ಕು ದಿಕ್ಕಿನೊಳಂ 
(ಪ್ರತಿಷ್ಠಾ. ೧೦-೪೪) ; ವಾಯುಮಂಡಲದ ಮೇಲುಭಾಗದಲ್ಲಿ ಗಾಳಿಯ ಚಲನೆಯನ್ನು 
ಗಮನಿಸಿ (ಭೂವಿಮ ೪೭). [ಸಂ.) 

ವಾಯುಮಾರ್ಗ (ನಾ). ಗಾಳಿಯು ಚಲಿಸುವ ದಾರಿ ,- ಪಥ ; ಆಕಾಶಮಾರ್ಗ: 
ವಾಯುಮಾರ್ಗದ ಮೂಲಕ ಇಂದು ಅವರು ಹೊರದೇಶಕ್ಕೆ ಹೊರಟರು (ರೂಢಿ). [ಸಂ.1 

ವಾಯುಮೃಗ (ನಾ). ಗಾಳಿಗೆ ಎದುರಾಗಿ ನಡೆಯುವ ಸ್ವಭಾವವುಳ್ಳ ಒಂದು 
ಬಗೆಯ ಹುಲ್ಲೆ : "“ವಾತಪ್ರಮಾಸ ವಾತಮೃಗ: - ೨ ವಾಯುಮೃಗದ ಹೆಸರು, 
ಗಾಳಿಗೆಯೆದುರಾಗಿ ನಡಿಯುವ ಸ್ವಭಾವವುಳ್ಳ ಹುಲ್ಲೆಯೆಂಬುವ ಮೃಗ. ಇದು ಕಡಹದ 
ಜಾತಿಯಲ್ಲಿ ಭೇದವು'' (ಸಿದ್ಧಾಂತಿ. ೧೫೪). [ಸಂ.) 

ವಾಯುಯಾನ (ನಾ). ೧. ವಾಯುಮಾರ್ಗದಲ್ಲಿ ಮಾಡುವ ಪ್ರಯಾಣ. 
೨. ಆಕಾಶದಲ್ಲಿ ಪ್ರಯಾಣಮಾಡುವ ವಿಮಾನ ಮೊದಲಾದ ಸಾಧನ : ಮಿಶ್ರ 
ಲೋಹಗಳು . . . ವಾಯುಯಾನದಲ್ಲಿ ಇದರ ಉಪಯೋಗವು ವಿಶೇಷವಾಗಿದೆ 
(ಶಲ್ಪನಾ ೩೧೬). [ಸಂ.] 

ವಾಯುರಯ (ನಾ). ೧. ವಾಯುವೇಗ ; ಅತ್ಯಂತ ವೇಗ. ೨. ವಾಯುವೇಗ 
ವನ್ನುಳ್ಳುದು ; ಅತ್ಯಂತ ವೇಗವಾಗಿ ಚಲಿಸುವಂತಹುದು : ಮಾಂಟಿ ದಾಂಟಿ 
ಕಂಟಳಿಸಿ ಪೊದಳ್ಲು ಪಾಯ್ಡು ಪರಿಯಿಟ್ಟುದು ವಾಯುರಯಂ ಹಯದೃಯಂ 
(ರಾಜಶೇ ೧೩-೯೧). [ಸಂ.] 

ವಾಯುರೋಗ (ನಾ). ವಾಯು ೫ : ಸಂಗ್ರಹಣಿ, ಅಷ್ಟಾದಶಕುಷ್ಕ, 
ವಾಯುರೋಗಂಗಳಿಗೆ ಅನುಪಾನದಲ್ಲಿ ಕೊಡುವುದು (ಎವೈವಿ. ೫೦). [ಸಂ.) 

ವಾಯುಲಿಂಗ (ನಾ). [ವೀಶೈ] ಈಶ್ವರನ ಐದು ಲಿಂಗಸ್ತರೂಪಗಳಲ್ಲಿ 
ಒಂದು ; ವಾಯುಸ್ವರೂಪವಾದ ಲಿಂಗ : ವಾಯುಲಿಂಗವೆಂದರೆ ಚಲಿಸುವ 
ವಾಯುವೇ ಲಿಂಗವಾಗಿಯೂ ಆಕಾಶಲಿಂಗವೆಂದರೆ ಬಯಲೇ ಲಿಂಗವಾಗಿಯೂ ಹಿಂದೆ 
ತಿಳಿಸಿದ ಕ್ಷೇತ್ರಗಳಲ್ಲಿ ಈಗಲೂ ಕಾಣುತ್ತಿವೆ (ಶಕ್ತಿಎ. ೩೦). [ಸಂ.] 

ವಾಯುವಿಕಾರ (ನಾ). ದೇಹದಲ್ಲಿ ವಾತಪ್ರಕೋಪದಿಂದ ಉಂಟಾಗುವ 

£ಗ ; ವಾತಕ್ಟೋಭೆ : ಕ್ಷೀರಧಾರಾ (ನೊರೆಹಾಲು) ಗುಣ - ಇದನ್ನು ಸೇವಿಸಲು 

- - - ವಾಯುವಿಕಾರ, ನೇತ್ರರೋಗ, ವಿಷರೋಗ ಸಹ ಗುಣಮಕ್ಕುಂ (ಸಕವ್ಮೆ ೨೮). [ಸಂ.) 

ವಾಯುವಿಹಾರ (ನಾ). ಗಾಳಿಸೇವನೆಗೆಂದು ವಿಹರಿಸುವಿಕೆ ,- ಸಂಚರಿಸುವಿಕೆ : 
ಅವರು ಪ್ರತಿದಿನವೂ ವಾಯುವಿಹಾರಕ್ಕೆ ಹೋಗುವ ಪದ್ಧತಿಯನ್ನು ರೂಢಿಸಿಕೊಂಡು 
ಬಂದಿದ್ದಾರೆ (ರೂಢಿ). [ಸಂ] 

ವಾಯುವಿಳಂಗ, ವಾಯವಡಂಗ, ವಾಯವಿಡಂಗ, ವಾಯಿವಡಂಗ, 
ವಾಯಿವಿಡಂಗ, ವಾಯಿವಿಳಂಗ (ನಾ). ಒಂದು ಬಗೆಯ ಮರ ಮತ್ತು 
ಕ್ರಿಮಿನಾಶಕಗುಣವುಳ್ಳ ಅದರ ಕಾಯಿ ; ಕ್ರಿಮಿಫ್ನ : ಮಣಿಶಿಲೆ, ಗಂಧಕ, 


ವಾಯುವೇಗ 


ಗೋಮೂತ್ರ , ವಾಯುವಿಳಂಗ , ಸಾಸುವೆಎಣ್ಣೆ, ಪಾದರಸ ಇವಿಷ್ಟನು ಸಮಾಂಶವಾಗಿ 
ಮರ್ದಿಸಿ ಮಂಡೆಗೆ ಇಕ್ಕಿಸಲು ಹೇನು ಸತ್ತು ಹೋಹುದು (ವೈದ್ಮಸಾ!, ೧೪೩) ; ಶುಂಠಿ, 
ಭದ್ರಮುಸ್ತೆ, ವಾಯುವಿಳಂಗ, ದೇವದಾರು, ಬೆಲ್ಲವತ್ತದ ಬೇರು ಇವುಗಳನ್ನು ಕಷಾಯ 
ಕಾಯಿಸಿ ಕುಡಿಯೆ ಶ್ಲೇಷ್ಠಜ್ವರ ಶಮನವಾಗುವುದು (ಕವ. ೯೦). ವಾಯವಡಂಗ : 
“ವೇಲ್ಲ -- ವಾಯವಡಂಗ'' (ಗಂಗಾಮ. ೨೯೭. ವಾಯವಿಡಂಗ : ""ಕೃಮಿಘ್ನ -- 
ವಾಯವಿಡಂಗ'' (ಗಂಗಾಮ. ೯೫). ವಾಯಿವಡಂಗ : "'ಮೋಘ . .. ವಾಯಿವಡಂಗದ 
ಗಿದ” (ಊಂಗಾಮ. ೨೬೪). ವಾಯಿವಿಡಂಗ ““ತಂಡುಲ . . . ವಾಯಿವಿಡಂಗ"' 
(ಗಂಗಾಮ. ೪೬). ವಾಯಿವಿಳಂಗ : ಪಂಚಲವಣ, ಯವಕ್ಷಾರ . . . ವಾಯಿವಿಳಂಗ, 
ತಾರೇಕಾಯಿ, ನೆಲ್ಲಿಯಕಾಯಿ, ಇವುಗಳ ಸಮಾನ ಚೂರ್ಣವಂ ಮಾಡಿ ತುಪ್ಪದಲ್ಲಿ 
ಮೆಲ್ಲುವುದು (ವಿವೈೆವಿ. ೧೬೮). (ದೇ. ಕ ತಮಿ. ವಾಯುವಿಳಜ್ಶಮ್‌, ವಾಯ್ತುಲಜ್ಕಮ್‌ ; 
ತುಳು. ವಾಯಿಲಾಂಗ್‌, ವಾಯಿವಿಲಂಗ ; ತೆಲು. ವಾಯುವಿಳಂಗ, ವಾಯಿವಿಳಂಗ. / 
ಸಂ. ವಿಡಂಗ. / ಹಿಂ. ವಾಯವಿಡಂಗ ; ಮರಾ. ವಾವಡಿಂಗ, ವಾವಡಂಗ ; 
ಗುಜ, ವಾವಢೀಂಗ] 

ವಾಯುವೇಗ (ನಾ). ೧. ಗಾಳಿಯ ವೇಗ. ೨. ಅತ್ಯಂತವೇಗ : ಜವನುಂ ತಾಂ 
ವಾಯುವೇಗಯುತನುಂ ಯಮನುಂ (ವಸ್ತುಕೋ. ೧೧೮-೩) ; ಮುನಿದು ರಾವಣ ತೇರನಟ್ಟಿದ 
ವಾಯುವೇಗದಲಿ (ಜೌಶಿರಾ. ೩೭-೨೧). [ಸಂ.1 

ವಾಯುವೇಗಿ (ನಾ). ೧. ಗಾಳಿಯಂತೆ ತೀವ್ರಗತಿಯುಳ್ಳುದು. ೨. ಅತ್ಯಂತ 
ವೇಗವಾಗಿ ಚಲಿಸುವ ಒಂದು ಜಾತಿಯ ಕುದುರೆ : ವಾಯುವೇಗಿಯನತುಳ 


ಬಲಿಯನಜೇಯಮುಖನಂ ತನ್ನಿ (ಒಸಪು. ೫೯-೩೯). [ಸಂ. ವಾಯುವೇಗಿನ್‌] 
ವಾಯುಸಂಚಾರ (ನಾ). ೧. ಗಾಳಿಯ ಚಲನೆ, --ಓಟ : ಅನೇಕ 
ಸಾದಧಾರಣಪ್ರಾಣಿಗಳಲ್ಲಿ  ವಾಯುಸಂಚಾರ ಚರ್ಮದ ಮೂಲಕ 


(ಕೀಟಬೆ. ೩೬). ೨. ತಿರುಗಾಟ ; ವಾಯುವಿಹಾರ : ಸಂಜೆ ವಾಯುಸಂಚಾರಕ್ಕೆಂದು 
ಹೊರಟು ಅವರು ಮನೆ ತಲುಪಿದಾಗ ರಾತ್ರಿ ಎಂಟು ಗಂಟೆಯಾಯಿತು (ರೂಢ). [ಸಂ.! 

ವಾಯುಸಖ (ನಾ). ಗಾಳಿಯ ಮಿತ್ರ ; ಬೆಂಕಿ : ಮತ್ತೆಯಾಹವನೀಯ ಗಾರುಹಪತ್ಮ 
ದಕ್ಷಿಣ ವಾಯುಸಖರಾದರು ತ್ರಿವೇಣುಕವಾ ರಥಾಗ್ರದಲಿ (ಕುವ್ಮಾಕ. ೭-೪). (ಸಂ.] 

ವಾಯುಸುತ (ನಾ). ೧. ವಾಯುವಿನ ಮಗ : ಗೆಂಟರೊಳರೆಯ ಮೇಲೆ 
ಕುಳಿತಿರ್ಪನೆಕ್ಕಟಿಯೊಳಾ ದಿವ್ಮತೇಜಸ್ಟಿ . . . ವಾಯುಸುತನಾಂಜನೇಯಂ! 
(ಶ್ರೀ ರಾಮಾ. ೩೯೭-೯೪೩). ೨. ಹನುಮಂತ : ರಾಜಸೂಯವ ಕೊಳಲು ವಾಯುಸುತ 
ಬಂದಿಹನು (ಪುರಂದ. ಧಾ. ೧-೧೭೫-೪). ೩. ಭೀಮ : ರುದ್ರನೊಳು . . . 
ವಾಯುಸುತನೊಳು ಭಟನೊಳುಗ್ರದೊಳು ತೋಳ್ಗಳೊಳು ಭೀಮನಾಮಂ 
(ಮಂಗರಾ. ೧೪೯-೪೮); ವಾಯುಸುತ ಖಾತಿಯಲಿ ಹಲಗೆಯಡಾಯುಧವ 
ಕೊಂಡರಿಭಟನ ಮೇಲ್ಭಾಯಿದಡೆ . . . ಹಗೆ ಮಾಯವಾದನು (ಕುವ್ಮಾದ್ರೋ ೧೩-೫೭). 

[ಸಂ.) 

ವಾಯುಸೇನೆ (ನಾ). ಎ ವಾಯುಪಡೆ : ಲಕ್ಷ್ಮೀನಾರಾಯಣರಿವರೊಳು ಹಿರಿಯರು 
. «ಎ ವಾಯುಸೇನೆಯೊಳಧಿಕಾರಿಯಾಗಿರುವರು (ಇಂಬಾಪ. ೭೪-೫೮). (ಸಂ. ವಾಯುಸೇನಾ। 

ವಾಯುಸೇವನೆ (ನಾ). (ಸ್ವಚ್ಛವಾದ) ಗಾಳಿಯನ್ನು ಸೇವಿಸುವುದು : 
ವಾಯುಸೇವನೆಗಾಗಿ ಅವರು ಪ್ರತಿದಿನ ಲಾಲ್‌ಬಾಗಿಗೆ ಹೋಗುವರು (ರೂಢಿ). 

[ಸಂ. ವಾಯುಸೇವನ] 

ವಾಯುಸ್ತಂಭ (ನಾ). ಪಾರ್ಥಿವಸಿದ್ದಿ, ಅಪ್ಪತ್ತೃ, ತೈಜಸ, ವಾಯು, ಅಂಬರ, 
ಮಾನಸ, ಅಹಂಕಾರ ಮತ್ತು ಬುದ್ದಿ ಎಂಬ ಅಪ್ಪಸಿದ್ದಿಗಳಲ್ಲಿ ಒಂದು ; 
ಗಾಳಿಯಲ್ಲಿ ನಿರಾಧಾರವಾಗಿ ದೇಹವನ್ನು ಎತ್ತಿ ನಿಲ್ಲಿಸುವ ಒಂದು ಬಗೆಯ 
ವಿದ್ಯೆ : "ಜಲಸ್ತಂಭ' ಪರಾ. (ಸಂ.] 

ವಾಯುಸ್ತಂಭನ (ನಾ). ಎ ವಾಯುಸ್ತಂಭ : ವಾಯುಸ್ತಂಭನ ವಾದ ವಶ್ಯ 
ಅಂಜನಾಸಿದ್ಧಿ ಘಟಿಕಾಸಿದ್ಧಿ ಮಂತ್ರತಂತ್ರಸಿದ್ದಿ ಇವೆಲ್ಲವ ಕಲಿತಡೇನೋ . . . ಲಿಂಗವಂತ 


ನೆನಿಸಿಕೊಂಬುದಿಲ್ಲ (ಮಡಿಮಾ. ಇ೩-೬೧). "ಜಲಸ್ತಂಭನ' ಪರಾ. [0.1 
ವಾಯುಹತಿ (ನಾ). ಗಾಳಿಯ ಹೊಡೆತ, -ಪೆಟ್ಟು : ವಾಯುಹತಿಯಲಿ 


೭೮೪೮ 


15 


25 


35 


40 


4s 


ವಾರ 


3 
ಮೇಘದೊಡ್ಡಿಂಗಾಯಸವು 
(ಕುವ್ಕಾಕ. ೧೪-೬). [ಸಂ.) 

ವಾಯ್ಕಾಲು "ಬಾಯ್ಕಾಲ್‌' ನೋ. 
ವಾಯ್ದೆ "ವಾಯಿದೆ' ನೋ. 


ಕರ್ಣಾಸ್ತಹತಿಯಲಪಾಯವರಿರಾಯರಿಗಪೂರ್ವ'ವೆ 


ಎ (ನಾ). ೧ ಭೂಮಿಯ ಮಾಲೀಕರಿಗೆ, ಗೇಣಿದಾಗನು ಸಲ್ಲಿಸುವ 
ಫಸಲಿನ ಅರ್ಧಭಾಃ' ; ಕೋರು : ಕೊಟ್ಟಗುತ್ತಗ ವಾರವುಂಟೆಂದಟ್ಟಿ 
ನಿನ್ನವರಿಂದವೆನ್ನಂ ಕಟ್ಟಿ ಕುಟ್ಟಿಪುದರಸ ಧರ್ಮವೆ (ಬಸಪ್ರ. ೨೭-೫೨) ; ಮಾದಸೆಟಿ ಆದಿಯನಗಿ 
ಮಾಡಿಕೊಂಡ ತೋಟಕೆ ಕೊಟ ವಾರ ಗ ೨೫ (ಸೌಇಇ 1X-i ೪೭೬-೨೮; 1508) ; ಬ್ರಾಹ್ಮಣರ 
. -. - ಹೊಲಗದ್ದೆ ಗಳನ್ನು ವಾರಕ್ಕೋ ಗುತ್ತಿಗೆಗೋ ಕೊಡುತ್ತಿದ್ದರು "ಕಳುಜು. ೯೨) 
೨. ವಾರಕ್ಕೆ ತೆಗೆದುಕೊಂಡ ಭೂಮಿಯ ಫಸಲಿನ ಮೇಲೆ ಹಾಕುವ ತೆರಿಗೆ, - 
ಕಂದಾಯ: ಸುವರ್ನಾದಾಯ ವಾರ ಕಾರುಸೇಸೆ ಸಿದ್ಧಾಯ . . . ಯೇನುಳ 
ಸರ್ವ್ವಸ್ವಾಮ್ಮವನೂ ನೀಉ ಆಗುಮಾಡಿಕೊಂಡು (ಸಾಇಇ. 1-1, ೪೪೦-೨೪೮) 1419): 
ಸರಕಾರದ ವಾರದ ಭೂಮಿಯಲಿ ಆಗಲಿ ಯಿವರು ಮಾಡಿಯಿರುವ ಕಂದಾಯದ ಸಖ 
ಭೂಮಿಯಲಿ ಆಗಲಿ ನಡಶಿಕೊಂಡು ಬರುವದು (ಮೈಆದಿ. ೧೯೩೦, ೪೨-೬; 36). 

ವಾರಕ್ಕೆ ಕೊಡು ಎ ಭೂಮಿಯ ಒಡೆತನವನ್ನು ಉಳಿಸಿಕೊಂಡು, ಅದರಲ್ಲಿ 
ಬರುವ ಫಸಲಿನ ಅರ್ಧಭಾಗವನ್ನು ತೆಗೆದುಕೊಳ್ಳುವ ಕರಾರಿನ ಮೇಲೆ 
ಭೂಮಿಯನ್ನು ಬೇರೊಬ್ಬನಿಗೆ ಸಾಗುವಳಿಗೆ ಕೊಡು : ನಾವು ನಮ್ಮ 
ಹೊಲಗಳನ್ನೆಲ್ಲಾ ವಾರಕ್ಕೆ ಕೊಟ್ಟಿದ್ದೇವೆ (ರೂಢಿ). ವಾರದ ದವಸ ಇ ಭೂಮಿಯನ್ನು 
ವಾರಕ್ಕೆ ತೆಗೆದುಕೊಂಡ ಗೇಣಿದಾರನು ಜಮಾನಿನ ಮಾಲೀಕರಿಗೆ 
ಸಲ್ಲಿಸಬೇಕಾದ ದವಸ ,-ಧಾನ್ಯ : ಆಗ ಕೆಲವು ರೈತರು ಅರಮನೆಗೆ ಕೊಡತಕ್ಕ 
ಕಂದಾಯ, ವಾರದ ದವಸ ಮುಂತಾದುವನ್ನು ನಾವು ಕೊಡುವುದಿಲ್ಲ 
ಕಂದಾಯವನ್ನು ಸಲ್ಲಿಸದೆ ದಂಗೆಯೇಳುವ ಯೋಚನೆಯಲ್ಲಿದ್ದರು (ಒಡೆ. ೫೧) 

(ದೇ. ॥ ತಮಿ. ಮಲ. ವಾರಮ್‌ ; ಕೊಡ. ವಾರ ; ತೆಲು: ವಾರಕಮು ಇ ಬೆಳೆಯು 
ಬಂದ ನಂತರ ಬಡ್ಡಿಯಿಲ್ಲದೆ ಹಿಂದಕ್ಕೆ ಪಡೆಯುವ ಕರಾರಿನ ಮೇಲೆ ಬೆಳೆಗಾರರಿಗೆ 
ವೃವಸಾಯಕ್ಕಾಗಿ ಮುಂಗಡವಾಗಿ ಕೊಡುವ ಹಣ] 

ವಾರ್ಮ (ನಾ). ೧. ಹೊದಿಕೆ ; ಆಚ್ಛಾದನೆ. ೨. ಗುಂಪು ; ಸಮೂಹ : 
ಚಾಪದುತ್ಮಟಿದ ಯೋಧರ ವಾರಂ . ಆರ್ಭಟಿಸಿ ಭೀಕರದಿಂದೆ ಕಡಂಗಿ 
ಸಂಗರಕ್ಕುರವಣಿಸಾರ್ದು ಪೊಕ್ಕು (ಹಮ್ಮಾರ. ೩-೪೦) ; ಸುಧೆಯ ರಸದಿಂಪನಾ ದೇವತೆಗಳ 
ವಾರ ಬಲ್ಲಂಯೆ ದುರ್ಜೀವಿಗಳ್‌ ತಿಳಿಯಬಲ್ಲರೆ ಮಹೀತಳದೊಳು 
(ನಂದಿಮಾ. ೧-೨೧). ೩. ರಾಶಿ ; ಒಟ್ಟಿಲು. ೪. ದೊಡ್ಡ ಸಂಖ್ಯೆ. ೫. ಸರತಿ ; 
ಪಾಳಿ : ವಾರಂ ಬಂದುದು ನಿಂದುದು ಜನವಿಂದೇರಯ್ಮಮೆನಲ್ಕೊಯೆನೆನುತೆ 
ಪೂಣ್ಣಾರಯೆ (ಉದ್ಭದೇ. ೫-೧೨). ೬. ಭಾನುವಾರದಿಂದ ಶನಿವಾರದ ವರೆಗಿನ 
ಅಥವಾ ಯಾವುದೇ ಏಳು ದಿನಗಳ ಅವಧಿ ; ಸಪ್ತಾಹ : ಹಾಲ ಧಾರೆಗು ಸಹ 
ಅಕ್ಕಿಮೂಡೆ ೧೦ ತಿಂಗಳು ತಿಂಗಳು ತಪ್ಪದೆ ಶಿಂಗಳಲ್ಲಿ ೧೭ ಹೋಹಾಗ ನಡವ ವಾರ ೧ 
ಮತ್ತಂ ಇಪ್ಪತ್ತೈದು ೨೫ ಹೋಹಾಗ ನಡವ ವಾರ ೧ ಅಂತು ತಿಂಗಳಲ್ಲಿ 
ಯೆರಡು ವಾರ ಸಮದಾಯ ನಡವುದಕ್ಕೆ ಅಕ್ಕಿಮೂಡೆ ೧೨ (ಎಇ. ಸಣ, (೪-೪೯; 1556) ; 
ಅವರು ಊರಿನಿಂದ ಬರುವುದಕ್ಕೆ ಇನ್ನೂ ಒಂದು ವಾರವಾಗುತ್ತದೆ (ರೂಢಿ). 
೭. ಭಾನುವಾರ ಮುಂತಾಗಿ ಸೂರ್ಯ ಮೊದಲಾದ ಗ್ರಹಗಳು 
ಅಧಿಪತಿಗಳಾಗಿರುವ ಸಪ್ತಾಹದ ಪ್ರತಿಯೊಂದು ದಿವಸ : ಪ್ರಶಸ್ತ ದಿವಸ 
ವಾರ ನಕ್ಷತ್ರ ಮುಹೂರ್ತದೊಳ್‌ ಮುಂಜಿಬಂಧನಕ್ರಿಯೆಯಂ ಮಾಡಿದ ಬಟ್‌ಕ್ಕೆ (ವಡ್ಡಾರಾ. 
೭೩-೨೧) ; ವಾರವೆಂದಟ್‌ಯೆ ದಿನವೆಂದಟೆಯೆ ಏನೆಂದಟ್‌ಯೆನಯ್ಮಾ (ಬಸವ. ೪೯೦). 
೮. ನಿರ್ದಿಷ್ಟದಿನಗಳಲ್ಲಿ ಆಚರಿಸುವ ಉಪವಾಸ, ವ್ರತ ಮುಂತಾದ ಕಟ್ಟಳೆ : 
ಊರಲ್ಲಿ ರೋಗಾದಿಗಳು ಹಬ್ಬಿದರೆ, ಏನಾದರೂ ಸಂಭವಿಸಿದರೆ ಈ ದೇವತೆಗಳೇ 
ಮೂಲಕಾರಣರೆಂದು ತಿಳಿದು ವಾರಗಳನ್ನು ಆಚರಿಸುವರು (ಕನ್ನಜಾ. ೧೫. ೯. ಅವಕಾಶ ; 
ಆಸ್ಪದ; ಸಂದರ್ಭ : ""ಅವಸರಮುಂ ವಿಸರಮುಮಜೌ ವಾರಂ'' (ಮ್ತುಕೋ ೧೨೫-೪೬). 


ಓದೂ ಬ 
ಎನ್ನುತ್ತ 


ವಾರಂವಾರ 


೧೦. ಶಿವ; ಈಶ್ವರ. ೧೧. ಬಾಗಿಲು; ದ್ವಾರ. ೧೨. ನದಿಯ ಇನ್ನೊಂದು ತೀರ. 
ವಾರವಾರ (ದ್ವಿರುಕ್ತಿ) : ವಾರವಾರಕೆ ಪೂಜೆಗೊಂಬುವ ಹಾರ ಮುಕುಟಾಭರಣ 
ಕುಂಡಲಧಾರ ಭುಜಕೇಯೂರಭೂಷಿತ (ಪುರಂದ. ೨-೧೩೮-೧). ವಾರಂಪ್ರತಿ ಎ 
ಪ್ರತಿವಾರವೂ ; ಎಲ್ಲ ಸಪ್ತಾಹದಲ್ಲೂ : ಅವನು ವಾರಂಪ್ರತಿ ಕೆಲಸದ ಮೇಲೆ 
ಹಳ್ಳಿಯಿಂದ ಪಟ್ಟಣಕ್ಕೆ ಬರುತ್ತಾನೆ (ರೂಢಿ). ವಾರಕೊಡು ಇ ಪ್ರತಿಸಪ್ತಾಹದಲ್ಲೂ 
ಒಂದು ನಿರ್ದಿಷ್ಟದಿನದಂದು (ಬಡ ವಿದ್ಯಾರ್ಥಿ ಮುಂತಾದವರಿಗೆ ಉಚಿತ 
ವಾಗಿ) ಊಟವನ್ನು ನೀಡು : ಅವರ ಮನೆಯಲ್ಲಿ ಇಬ್ಬರು ಓದುವ ಹುಡುಗರಿಗೆ 
ವಾರಕೊಟ್ಟಿದ್ದಾರೆ (ರೂಢಿ). ವಾರಮಾಡು ಎ (ಹರಕೆ ಮುಂತಾದುವನ್ನು ತೀರಿಸಲು) 
ಪ್ರತಿಸಪ್ತಾಹದಲ್ಲೂ ನಿರ್ದಿಷ್ಟದಿನದಂದು ವ್ರತ, ಉಪವಾಸ 
ಮುಂತಾದುವನ್ನು ಆಚರಿಸು : ಗುರುವಾರ ಅವರು ವಾರ ಮಾಡುವುದರಿಂದ 
ಅಂದು ಒಂದೇ ಹೊತ್ತು ಊಟಮಾಡುತ್ತಾರೆ (ರೂಢಿ). ([ಸಂ.] 
ವಾರಂವಾರ (ಅ). ಪದೇ ಪದೇ ; ಪುನಃ ಪುನಃ ; ಮತ್ತೆಮತ್ತೆ: ಕುಸುಮಬಾಣನ 
ಮತ್ತು ನನ್ನಯ ಕುಸುಮದಾಸ್ತರಣವನು ಪ್ರೇಮದೆ ಪಸರಿಸುವುದಕೆ ನೀನು 
ವಾರಂವಾರ ನೆರವಾದೆ (ಪಾರ್ವಪ. ೭) ; ಒಂದು ಆತಿ ಕೋಮಲ ಉತ್ತರೀಯದ ಸೆರಗು 
ವಾರಂವಾರ ಹಾರಿ ಬಂದು ನನ್ನ ಗಲ್ಲಕ್ಕೆ ತಾಕುತ್ತಿತ್ತು (ಇಪ್ಪಕ. ೧೫೨). (ಸ. ವಾರಂವಾರಂ] 
ವಾರಕ್ಕ (ಗು). ೧. ತಡೆಯುವ ; ನಿವಾರಿಸುವ. (ನಾ). ೨. ತಡೆಯುವವನು ; 
ಅಡ್ಡಿಪಡಿಸುವವನು : ಬಾರಿಪ ನಿಮ್ಮ ತರ್ಜನದಿನೀ ಜನದೊಂದುಲಿ ಮಾಣ್ಣೆ 
ಮಾಣೆವಾವಾರೆಮಗಿಲ್ಲ ವಾರಕರೆನುತ್ತುಮೆ ಮಾರ್ಜಡಿವಂದದಿಂ ಪ್ರತೀಹಾರಿಯರಂ 
ಪೊದಲ್ಲುವೆಳವೆಂಡಿರ ನೂಪುರದಿಂಚರಂ (ಪ್ರುಷ್ಪಪು. ೩-೬೫). ೩. ಓಂದು ಜಾತಿಯ 
ಶ್ರೇಷ್ಠವಾದ ಕುದುರೆ ; ಜಾತ್ಮಶ್ವ. ೪. ಕುದುರೆಯ ನಡಗೆಯಲ್ಲಿ ಒಂದು 
ಬಗೆ ; ಒಂದು ಬಗೆಯ ಆಶ್ಚಗತಿ. (ಸಂ.1 
ವಾರಕ್ಕ (ನಾ). ಬಳುವಳಿ ಅಥವಾ ಕಾಣಿಕೆಯಾಗಿ ಕೊಡುವ ಒಡವೆ, ವಸ್ತು 
ಮುಂತಾದುವು : ಏನಯ್ಯ ಅರಸರ ವಾರಕದ ಮಾಣಿಕದುಂಗುರಮಂ ಕಿಡಿಸಿ ಬಂದಿರೆ 
(ವಡ್ಡಾರಾ. ೫-೧೦) ; ನಿಮ್ಮ ವಾರಕದೊಡವೆಯ ನಿಮಗರ್ಪಿಸಲಜಟ್‌ಯದ ಕರ್ಮಿ 
ನಾನಯ್ಯಾ (ಗಣಭಾ. ೪೩-೬೧) ; ಇವದಿರ ತಲೆಗಳಿವು ವಾರಕದವಿವನರೆಗಳಿಗೆಯಲಿ ತಾ 
ಕೊಂಬೆನು ಲ್ರೋ ೧೨-೨೯). 
ವಾರಃಚ ಚನ್ನ ವ ಬಳುವಳಿ ಅಥವಾ ಕಾಣಿಕೆಯಾಗಿ ಕೊಡುವ ಚಿನ್ನ: 
ಧರ್ಮನು ತನ್ನ ಭಂಡಾರವೆಲ್ಲಾ ತೀರಲು ದಳವಾಯಿ ಮೊದಲಾದ ರಾಜದ ವಾರಕದ 
ಚಿನ್ನವನ್ನೆಲ್ಲಾ ಸೋತನು (ಭೈರಸೂ. 1, ೧೦೧). 
(7. 1 ಸಂ. ವಾಲಕ ಎ ಉಂಗುರ, ಬಳೆ ಮೊದಲಾದ ಆಭರಣ] 
ವಾರಕ್ಕ (ನಾ). (ಶರೀರದ) ಅರ್ಧಭಾಗ : ಪಂಚಮುಖದ ಚೆಲ್ವಿಂ ಪಾರ್ವತೀ 
ಮಾರಕದೊಡಲ ಭಸ್ಮಾಂಗದಿಂದಂ ಸಕಲಪ್ರಮಥರ ಗಡಣದಿಂ ಪ್ರತ್ಮಕ್ನನಾದ ಶಿವ 
(ಶಂಕದಾ. ೫-೬೧). (?] 
ವಾರಕರಿ (ನಾ). (ಪ್ರತಿವರ್ಷವೂ?) ನಿಶ್ಚಿತವಾದ ದಿನದಂದು ತೀರ್ಥಕ್ಷೇತ್ರಕ್ಕೆ 
ಹೋಗುವ ಭಕ್ತ : ಅಂದು ಪಂಢರಪುರದಲ್ಲಿ ಲಕ್ಷಗಟ್ಲೆ ವಾರಕರೀ ಜನರು ಕಲೆತಿದ್ದರು 
(ಹಂಸಾ . ೧೪೩.) ; ಪ್ರತಿದ್ಭಾದಶಿಗೆ ಪಂಢರಪುರಕ್ಕೆ ಹೋಗುವವರೂ ಕೆಲವರುಂಟು. ಆವರಿಗೆ 
'"ವಾರಕರಿ'' ಯೆಂದೆನ್ನುತ್ತಾರೆ (ಕಭಾಗೆ. ೧೫೨). [4- ಮರಾ. ವಾರಕರೀ] 
ವಾರಕಾಂತೆ (ನಾ). ಸೂಳೆ; ವೇಶ್ಯೆ: ವಾರಕಾಂತೆಯರ ಭೂಷಣಕಾಂತಿಯ 
ಕೆಂಬಿಸಿಲ್ಲಳಾವಗಮೆಸೆಯುತ್ತಿರಲ್‌ (ಕಾದಂಪೂ.೩೦೨). (ಸಂ. ವಾರಕಾಂತಾ। 
ವಾರಗಾರ (ಬಾ). ಭೂಮಿಯ ಒಡೆಯನಿಗೆ ಅದರ ಬೆಳೆಯಲ್ಲಿ ಅರ್ಧ 
ಭಾಗವನ್ನು ಕೊಡುವ ಒಪ್ಪಂದದಿಂದ ಭೂಮಿಯನ್ನು ಸಾಗುವಳಿ ಮಾಡು 
ವವನು ; ಕೋರು ಕೊಡುವವನು : ವಾರಗಾರ್ರೇನು ಬತ್ತಿದ್ದಾರೋ ಇಲ್ಲವೊ ತಿನ್ನ 
ಕ್ಯಾದರೂ ನಾಕು ರಾಗಿಕಾಳಾಗಬೇಕಲ್ಲ (ಚೆಂಗಾಳ್ವ. ೨೦೮). 
(ವಾರ್ಗ * - ಗಾರ ( ಆ - ಕಾಜ)] 
ವಾರಗುತ್ತಿಗೆ (ನಾ). ""[ರೈತನು ತಾನು ಬೆಳೆದದ್ದರಲ್ಲಿ ಒಂದು ಭಾಗವನ್ನು 
(ಸಾ.ಅರ್ಧವನ್ನು) ಜಮಿನ್ಹಾರನಿಗೆ ಕೊಡುವಂತೆಯೂ ಜಮಿನ್ಹಾರನು 


೭೮೪೯ 


ವಾರಣಾಗ್ರ 


ರೈತನ ಉಳುಮೆಗೆ ಬೇಕಾದ ಪಶುಗಳನ್ನೂ ಬಿತ್ತನೆಯ ಕಾಳನ್ನೂ 
ಕೊಡುವಂತೆಯೂ ಮಾಡಿಕೊಂಡ] ವಾರಗುತ್ತಿಗೆ'' (ಊಟಾ. ಇಂಕಾ). 
[ವಾರ್ಕ 3 ಗುತ್ತಿಗೆ (ಆ ಗುತ್ತಗೆ] 

ವಾರಗೇರಿ (ನಾ). ಸೂಳೆಯರ ಬೀದಿ ; ವೇಶ್ಯಾವೀಧಿ : ವಾರಗೇರಿಯೊಳೇಟುಂ 

5; ಜೌವನದ ನೀಚ್‌ಯರ ಮೇಲುದಜ ಸೆಳಂಗಮೋಸರಿಸಿ . . . ಪಶ್ಚಿಮಾನಿಲಂ 
ಮೈದೊಲುಲೊಡಂ (ಉಾಮೂಪ್ಯ. ೨-೧೩).17 ಇಲ್ಲಿ “ವಾರಸ್ಕ್ರೀಯರ ಕೇರಿ' - ಎಂಬರ್ಥದಲ್ಲಿ 
ಮಧ್ಯಮಪದಲೋಪವಾಗಿ "ವಾರಗೇರಿ' ಎಂದು ಪ್ರಯೋಗವಾಗಿರಬಹುದು. (ಗ್ರಂಥದಲ್ಲಿ 
"ಕೇರಿ' ಶಬ್ದವನ್ನು "ಅ' ಬಳಸಿ ಪ್ರಯೋಗಿಸಿರುವುದೂ ತಪ್ಪು) ಸಂಸ್ಕೃತದಲ್ಲಿ "ವಾರಾ' 
ಶಬ್ದಕ್ಕೆ "ವೇಶ್ಯೆ' ಎಂಬರ್ಥವಿದೆಯೇ ಹೊರತು "ವಾರ' ಶಬ್ದಕ್ಕಿಲ್ಲ. ಆದರೆ ಯಾವ 
ಸಂಸ್ಕೃತಕೋಶಕಾರರೂ "ವಾರಕಾಂತೆ', "ವಾರಸ್ಕ್ರೀ' ಮುಂತಾದ ಶಬ್ದಗಳನ್ನು "ವಾರಾ' 
ಶಬ್ದದಿಂದ ನಿಷ್ಟನ್ನ ಮಾಡಿಲ್ಲ. "ವಾರವಸಮೂಹ, ಸರದಿ' ಎಂಬರ್ಥಗಳಿಂದ "ಸಮೂಹಕ್ಕೆ 
ಒದಗುವ ಸ್ತೀ', “ಸರದಿಯ ಮೇಲೆ ದೊರಕುವ ಸ್ಟ್ರೀ' - ಮುಂತಾಗಿ ಅರ್ಥೈಸಿದ್ದಾರೆ. 
ಇದು ಇನ್ನೂ ಪರಿಶೀಲನಾರ್ಹವಾಗಿದೆ] 

ವಾರಣ (ನಾ). ೧. ತಡೆಗಟ್ಟುವಿಕೆ ; ನಿರೋಧ. ೨. ಕಳೆಯುವಿಕೆ ; ನಿವಾರಣೆ. 
೩. ಮರೆಮಾಡುವಿಕೆ ; ಮುಚ್ಚುವಿಕೆ. ೪. ಕಾಪಾಡುವಿಕೆ ; ರಕ್ಷಣೆ. ೫. ಅಡ್ಡಿ ; 
ತಡೆ. ೬ ಕೆರೆಯ ಏರಿ ; ಕಟ್ಟೆ. ೭. ಆನೆ ; ಗಜ : ಅಂತು ವಿಕ್ರಿಯಾಬಲದಿಂ 
ಗೀರ್ವಾಣವಾರಣಂ ವಿಗುರ್ವಿಸೆ (ಅಜಿಪು.೪-3೩ ವ) ; ವಜ್ರಬಾಹುಕುಮಾರಂ 
ವಾರಣಮನೇಟ್‌ದಂ ದಿಗ್ಬಾರಣಮಂ ದಿಕ್ಕುಮಾರರೇಜುವ ತೆಆದಿಂ (ಪಂರಾಮಾ. ೨-೯). 
೮. ಆನೆಯ ಸೊಂಡಿಲು. ೯. ಯುದ್ಧಕವಚ. ೧೦. ಬಾಗಿಲು ; ದ್ವಾರ. 
೧೧. ಒಂಟೆ : ""ಕರಭದಲ್ಲಿಯುಂ ವಾರಣಮೆಂಬುದು'' (ಹಲಾಯು. ೧೬೨-೯). 
೧೨. ಮೋಡ ; ಮೇಘ. ೧೩. ಕಡಲು ; ಸಮುದ್ರ. "'ತಟಾಕಬಂಧನಂ ಜಲಧರ 
ಶೀಘ್ರಗಾಮಿ ಗಜಮೆಂಬಿವು ವಾರಣಶಬ್ದ'' (ನಾನಾರ. ೧೦೦). [ಸ0.) 

ವಾರಣಬುಸೆ (ನಾ). ಬಾಳೆಯ ಗಿಡ : ""ಕದಳೀ, ವಾರಣಬುಸಾ, ರಂಭಾ . . . 
ಬಾಳೆಗಿಡದ ಹೆಸರುಗಳು'' (ಸಿದ್ಧಾಂತಿ ೧೬೬). (ಸಂ. ವಾರಣಬುಸಾ] 

ವಾರಣಮುಖ (ನಾ). ಆನೆಯ ಮುಖವುಳ್ಳವನು ; ಗಣೇಶ : ವೀರಗಣಮುಂ 
ಪ್ರಮಥಸಾರನಿವಹಂ ಸಮದವಾರಣಮುಖಂ ನವಮಯೂರಪತಿವಾಹಂ ಸೇರಿ 
ನೆರೆದೊಪ್ಪಿರೆ (ರಾಜಶೇ, ೧೪-೪೮). [ಸಂ.] 

ವಾರಣರಣ (ನಾ). ಆನೆಗಳ ಯುದ್ಧ : ವಾರಣರಣದೆ ಮದೀಯಾಧೋರಣರಣ 
ವಿದೆ ಮೆಟ್‌ಗುಂ (ಜಗವಿ. ೧೩-೧೦೯). [ಸಂ.) 

ವಾರಣವಾಹನ (ನಾ). ೧. ಆನೆಯನ್ನು ವಾಹನವಾಗಿ ಹೊಂದಿರುವುದು. 
೨. ಮೋಡವನ್ನು ವಾಹನವಾಗಿ ಉಳ್ಳವನು ; ಇಂದ್ರ. ೩. ಕುಬೇರ : 
ವಾರಣವಾಹನಂ ಪೃಥುತರಾಷ್ಟ್ರಭುಜಂ ವಿಜಯಾಂಗನಾಗೃಹದ್ಧಾರದನೇಕಶಾಖೆಯೆನೆ 
. «ಎ ಕುಬೇರಯಕ್ಷನೊಸೆದೀ ಕೃತಿಗೀಗೆ ಗುಣಪ್ರಶಿಷ್ಠೆಯಂ (ಮಲ್ಲಿಫು. ೧-೮). [ಸಂ] 

ವಾರಣವೈರಿ (ನಾ). ಆನೆಯ ಶತ್ರು ; ಸಿಂಹ : ವಾರಣವೈರಿಯನೇಜ್‌ 
ಮಹಾರಣದೊಳಗುರ್ವಿಪ(ವ)ರ್ವ ತಾ(ರಾ)ರಯ ಬಲದಿ(ಬ)ಂ ಬೇರಿಂದೆ ಕಿಡಿಸಿ 
ಯಕ್ಷಕುಮಾರಿ ಸದಾ ಕೂರ್ತು ರಕ್ಷಿಸುಗೆ (ಅಟ್ಟಮ. ೧-೬). (ಸಂ.] 

ವಾರಣಶಿ "ಬಾರಣಾಸಿ' ನೋ. 

ವಾರಣಶಿಕ್ಷೆ (ನಾ). ಆನೆಗಳನ್ನು ಪಳಗಿಸುವ ವಿದೆ ; ಆನೆಗಳಿಗೆ ತರಬೇತು 
ನೀಡುವ ವಿದೆ : ವಾರಣಶಿಕ್ಷೆಯಂ ತುರಗಶಿಕ್ಷೆಯನೊಪ್ಪುವ ಚಾಪವಿದ್ಮೆಯಂ .. . . 
ಈತಡನಲ್ಲದಿಳೆಯೊಳ್‌ ಮಿಗೆ ಬಲ್ಲವರಾರ್‌ (ದಶಕು . ೧-೯೬). [ಸಂ. ವಾರಣಶಿಕ್ಸಾ] 

ವಾರಣಸ್ಮಿನ್ಶ (ನಾ). ಆನೆಗಳ ಪಡೆ ; ಗಜಸೈನ್ಮ : ವಾರಣಸೈನ್ಮಶಿರಸ್ಸಿಂದೂರಂ 
ಪ್ರತಿಕೂಲಮಾರುತಾಹತಿಯಿಂದುತ್ತಾರಿತವಾಗಿರ್ದಪುದೆನೆ ದಾರುಣಮಾದತ್ತು ಸುತ್ತಲುಂ 
ದಿಗ್ಲಾಹಂ (ಜಗವ. ೧೮-೪೭). (೫ಂ.] 

ವಾರಣಹಸ್ತ (ನಾ). ೧. ಆನೆಯ ಸೊಂಡಿಲು : "“ವಾರಣಹಸ್ತದಗ್ರ . . . 
ಪುಷ್ಕರಮೆನಿಸಿರ್ಕು'' (ನಾನಾರ. ೨೮). ೨. ಒ೦ದು ಬಗೆಯ ತಂತೀವಾದ್ಕ.  (ಸಂ.] 

ವಾರಣಾಗ್ರ (ನಾ). (?): ಹೃದಯಸರೋಜದ್ವಾದಶದಳಂಗಳ ಮ್ಯಾಲೆ ಪದವಿಟ್ಟು 


10 


25 


30 


35 


40 


4s 


ವಾರಣಾರೋಹಕ 


ಚರಿಸುತಿಹ ಹಂಸನ ಗತಿಯ ನಿಲಿಸಿ ವಿಧು ಸೂರ್ಯರೆಡೆಯಾಡುತಿರ್ಪೀಡಪಿಂಗಳ 
ಸುಪಶ್ಚಿಮಮಾರ್ಗವನು ತಡೆದು ಮುದದಿ ಚರಣಾಂಗುಷ್ಕವಾರಣಾಗ್ರಪರಿಯಂತ ಪದುಳದೆ 
ಸತ್ರಾಣಗೊಳಿಸಿರ್ಪ ಪ್ರಾಣವಾಯದನು ಪಶ್ಚಿಮಮಾರ್ಗದೋಳ್ಮಡಿಸಿ ತ್ರಿಕೂಟಸ್ಥಾನದೊಳು 
ನಿಲ್ಲಿಸುತ್ತೆ (ನವಮೋ. ೬-೨೭). ([ಸಂ.) 

ವಾರಣಾರೋಹಕ (ನಾ). ಆನೆಯ ಸವಾರಿ ಮಾಡುವವನು ; ಮಾವುತ: ಓರಣಿಸಿ 
ನಿಂದ ವಾರಣಾರೋಹಕವ್ಕೂಹದಿಂ ಕಿಷ್ಕಿಂಧತೆಯನಪ್ಪುಗೈದ ಮಂದಸೌಂದರ್ಯ 


ಮನೊಳಕೊಂಡು (ರಾಜಶೇ. ೫-೧೯ ವ). |ಸಂ.] 
ವಾರಣಾಸಿ "ಬಾರಣಾಸಿ' ನೋ. 
ವಾರಣಾಸ್ಯ (ನಾ). ವ ವಾರಣಮುಖ : ಆ ವನಿತೆಗೆ ವಾರಣಾಸ್ಕಂ ತನ್ನ 


ಕೊಡಲಿಯಗ್ರದೊಳು ಪೂಜಾರಚಿತಮಾಗಿರ್ದ ಪುಷ್ಪಮಂ ಕರುಣಿಸಲ್ಮೆ 
(ವೀಶೈಪು. ೩-೧೫-೧೦) ; ಚೂತಫಲಮಂ ಶಂಭು ಪಿಡಿದಿರಲು ಶರಜನ್ಮ ವಾರಣಾಸ್ಕರು 
ಬೇಡೆ (ಪ್ರಾಢರಾ. ೧-೧೧). ಸಂ.) 

ವಾರಣಿ (ನಾ). ಸೂಳೆ ; ವೇಶ್ಶೆ: ಕೇಳು ವಾರಣಿಯರೊಳು ಹರಳಿಸುವ ಸಶಿಯರುಂ 
ನಾಳಿಕಾಹಂಸಿಯಂತಶಿವಿಲಕ್ಷಣ (ಪ್ರಭುಪು. ೫-೭೨). [?] 

ವಾರಣಿಸು (ಕ್ರಿ). ತಡೆಗಟ್ಟು ; ವಿರೋಧಿಸು : ಮೂಲೋಕದ ಹುಟ್ಟಿನಲ್ಲಿ ಒಂದು 
ವಾರಣ ಬಂದು ಊರೆಲ್ಲರ ಬಟ್‌ಕೈವುತ್ತದೆ ಅದಾರಿಗೂ ಅಶಕ್ಕ ಆ ವಾರಣವ ವಾರಣಿಸು 
[ಪಾಠಾಂ. ವಾರಿಸು]ವರಿಲ್ಲ (ಸಕಮಕ. 1 ೩೬-೧೯); ಆಅಣದಡಬುಜಭವಾಂಡ ಘಟ ವಾರ 
[ಪಾಠಾಂ. ಸ]ಣಿಪ ಕುಕ್ಕಿದಡುಗುರಲಿಳೆ ಬಿಜ್ಜಣಿಪ . . . ಕಡುಕಾಹುರದ ಸಿಂಗಣಿಕಗಳನರ್ಬು 
ದವನತಿಬಲ ತಾರ ತೋಣಿಸಿದ (ತೊರರಾ ೪-೭-೨೩). (ವಾರಣ + - ಇಸ್ಸ್ಬು] 

ವಾರಣೇಂದ್ರ (ನಾ). ಉತ್ತಮವಾದ ಆನೆ : ವಾರಣೇಂದ್ರ ಮಣಿಹೇಮ ವರಸ್ತ್ರೀ 
ಸಾರವಸ್ತುಚಯಮಂ ಕ್ರಮದಿಂ ಕೆಯ್ಸಾರಲಾಟಿಸುವೊಡಿಂ ತಡವಲ್ತೇಕಾರಣಂ ಕುರುಪತೀ 
ಎಮಗೀಗಳ್‌ (ಕಾವ್ಮಾವ. ೧೩೩). (ಸಂ.] 

ವಾರತೆ, ವಾರುತಿ, ವಾರ್ತಿ (ನಾ). ಸುದ್ದಿ ; ಸಮಾಚಾರ : ಇಂತು ಜಸವೆತ್ತೆಸೆವ 
ಗುರುವರನ ವಾರತೆ ದಿಗಂತಂಗಳೊಳ್‌ ತೀವೆ (ವದ್ಮರಾ. ೯-೪) ; ನಿಜಸುತೆ ರತಿವೇಗೆ 
ಯನೊಸೆದು ಸುಕಾಂತಂಗೆ ಪ್ರೇಮದಿ ಧಾರೆಯೆಲೆದ ವಾರತೆಯಂ . . . ಕೇಳ್ದು (ಜಯಕಾ. 
೧೨-೬೦). ವಾರುತಿ : ನಿನ್ನ ವಾರುಶಿ ಕೇಳುವುದು ಒಂದಾನಂದ (ಎಸ. ೯-೬); ಸ್ವಪ್ನದಲ್ಲಿ 
ಇದೆ ವಾರುತಿ ಪೇಳಲಾಯ್ತು (ತೀರ್ಥವು. ೩೩೬೭). ವಾರ್ತಿ : ಭವತಾರ ನಿನ್ನಾಳಿಗೆ ಬರುವುದು 


ಕೀರ್ತಿ ನಿನ್ನ ವಾರ್ತಿ ಭವ್ಮ ಕೇಳಿದರಿಂದ ಮುಕ್ತಿ (ಮೋಕ್ತದೀ ೨೨). (ಸಂ. ವಾರ್ತಾ] 
ವಾರತೆಕೇಳು "ವಾರತೆಗೇಳು' ನೋ 
ವಾರತೆಗೇಳು, ವಾರತೆಕೇಳು (ಕ್ರಿ). ಸುದ್ದಿಯನ್ನು ಕೇಳು ; ಸಮಾಚಾರವನ್ನು 


ತಿಳಿ : ಧೀರ ಲಲಿತ ನಿನ್ನ ವಾರತೆಗೇಳಿ ಕುಮಾರಿ ಹೆಗ್ಗರ ಹೊಡೆದಂತೆ ಆರೊಯ್ದರೋ 
ನಿನ್ನನೆಂದು ಹಮ್ಮೈಸುತ ಧಾರುಣಿಯೊಳು ಪೊರಳಿದಳು (ಶ್ರೀಪಾಲ. ೭-೭೩) ; ಕಡುಚೆಲ್ವ 
ನಿನ್ನ ವಾರತೆಗೇಳಿದಾಕ್ಟಣ ಕುಡುವಿಲ್ಲನಲೆಗೊಳಗಾದೆ (ಕಂನಎ. ೧೦-೩೪). ವಾರತೆಕೇಳು : 
ಧಾರುಣಿಯೊಳ್‌ ದಯವಾರುಧಿಯೆಂದೆಂಬ ವಾರತೆಕೇಳಿ ವಂದಿಷೆನು (ಕರಚಾ ೧-೩). 
(ವಾರತೆ “- ಕೇಳು (ಆ ಕೇಳ್‌) 

ವಾರದೊಡಿಗೆ (ನಾ). ಬಹುಮಾನವಾಗಿ ಕೊಡುವ ಆಭರಣ (9?) : ವಾರದೊಡಿ 
[ವಾಠಾಂ.ದಡಿ]ಗೆಯ ಬಂಗಾರವ ದುಗುಲದ ಸೀರೆಯ ದಿಂಡುವಿಂಡುಗಳ ಆ ರಾಮಚಂದ್ರ 
ವೈದೇಹಿಗೆ ಕೊಟ್ಟನು (ರಾಮವಿ. 6-೪೦). [ಆ ವಾರಕ್ಕ ? 4 ತೊಡಿಗೆ ( ೬ ತೊಡುಗೆ)] 

ವಾರನಾಯಕ (ನಾ). (ಸೈನಿಕರ) ಗುಂಪಿನ ಅಧಿಪತಿ ; ಸೇನಾನಾಯಕ : 
ಭೂರಿವಿಕ್ರಮವ ನುಡಿದು ನಿನ್ನ ಬೋಳ್ಕೆಪ ವಾರನಾಯಕರ ಪಂಥವನು ತೋಟುವೆ 
ಈ ಸಮರದೊಳು (ತ್ರಿವುಸಾಂ. ೧೫-೧೬೮). ' [ಸಂ.1 

ವಾರನಾರಿ (ನಾ). ಎ ವಾರಕಾಂತೆ : ಇವಳೇಂ ಕುಲನಾರಿಯೊ ವಾರನಾರಿಯೋ 
(ಪಂಪಭಾ. ೮-೬೨) ; ವಾರನಾರಿಯರನುಭವಂಗಳು ಕ್ರೂರವಲ್ಲದೆ ಮಾರ್ದವಂಗಳೆ 
(ಬಸಪು. ೪೦-೮೦). [ಸ0. ವಾರನಾರೀ। 

ವಾರಪತ್ರಿಕೆ (ನಾ). ವಾರಕ್ಕೆ ಒಮ್ಮೆ ಪ್ರಕಟವಾಗುವ ಪತ್ರಿಕೆ; ಸಾಪ್ತಾಹಿಕ: ಕನ್ನಡದಲ್ಲಿ 
ಈಗ ಅನೇಕ ವಾರಪತ್ರಿಕೆಗಳು ಪ್ರಕಟವಾಗುತ್ತಿವೆ (ರೂಢಿ). (ಸಂ. ವಾರಪತ್ರಿಕಾ। 


೭೮೫೦ 


10 


15 


26 


35 


40 


45 


ವಾರಶೂಲ 


ವಾರಮಲ್ಲಿಗೆ (ನಾ). ಒಂದು ಬಗೆಯ ಮಲ್ಲಿಗೆ: (ಮೈಣಔಗಿ. ೪೭-೯೩೯). 
"ನಿತ್ಯಮಲ್ಲಿಗೆ' ಪರಾ. ।ವಾರ, *- ಮಲ್ಲಿಗೆ] 

ವಾರಮುಖ್ಯೆ (ನಾ). ಸೂಳೆಯರಲ್ಲಿ ಪ್ರಮುಖಳಾದವಳು : ""ರಾಜಕುಳಪ್ರತಿಬದ್ಧಾ, 
ವಾರಸ್ತ್ರೀ, ವಾರಮುಖ್ಕಾ - ಈ ೩ ವಿಳಾಸಿನಿಯರ್‌'' (ಹಲಾಯು. ಆ೦-೩೩೬). 
“ವಾರಗೇರಿ' ಪರಾ. (ಸಂ. ವಾರಮುಖ್ಕಾ) 

ವಾರಲ್‌ (ನಾ). ಸುಲಿಗೆ ; ಲೂಟಿ (9) : ಕೊಳಗುಪ್ಪೆ ಪೆಬ್ದವಸಿ ಅರ್ಧಂ 
ಕಾನಸೊಪ್ಪಿನರ್ಧಂ ವಾರಲರ್ಧಂ ಕರ್ಸಪಿಣ್ಣಂ ನೂಳಿರ್ಪತ್ರೆನ್ನು(ಣ್ಟು)ಕೊಂಬೆಗಾರೊಡಂ 
ಪಡೆಯಂ ಮೆಣ್ವ (ಎಣ್ಣು) ಮೂಡೆ ಜಮಳಿ ಒನ್ದು ಇದು ಗೋಪ(ಪಾ)ಲದೇವರಾ 
ದತ್ತಿ (ಎಇ. ೫೫1, ೭೮-೧೫; 8ನೆಯ ಶತ). (ದೇ. ॥ ತಮಿ. ವಾರಲ್‌] 

ವಾರವದಂಬುಲ? (ನಾ). (?) : ಇತ್ತೊಡೆ ಬೇಟಮಾಯದೊಡೆ ಕಾಟಮದುಂ ಬೆಲೆವೆಣ್ಣ 
ಬಾಳುಕಂಬತ್ತುವ ಬೇಟಮಂ ಸುಡು ಪರಾಕಿಯ ನೋಂಹಿಯ ಗಂಡರೀವ ಕಿಟ್ಕತ್ತುರಿ 
ಕಪ್ಪುರಂ ತುಡುಗೆ ವಾ|ಪಾಠಾಂ.ದಾ, ದ್ವಾಸರವದಂಬುಲಮಚ್ಚವಾಸಿಗಂ ಸುತ್ತುವ ಬಣ್ಣ 
ಸಣ್ಣಮಿವು ಬೇಟದ ಕೂಟದ ಸುಗ್ಗಿಯೆನ್ನಿರೇ (ಅನಂಪು ೮-೪೭). 1? 3- ತಂಬುಲ] 

ವಾರವಧು (ನಾ). ಎ ವಾರಕಾಂತೆ : ವಾರವಧೂಜನಮಾರಂ ಮಾರಾನ್ತಕಪದಪ 
[ಯೋ] ೩x೩ ನಮಳಂ ಕಾರುಣ್ಮಪರಂ ಧರ್ಮಾಧಾರಂ ಬೀರಣನನ್ಮವನಿತಾದೂ[ರಂ] 
(ಸೌ. 1: ೧೨೧-೧೯ ; 1072) ; ಖ್ರತ್ಮಹಮೊಪ್ಪುಗುಂ . .. ಚತುರಖೇಚರವಾರವಧೂ 
ನಿಧಾನಮಾದಿತ್ಮಪುರಂ ಪುರಂದರಪುರಪ್ರತಿಮಂ ಪುರರತ್ನಗೋಪುರಂ (ಚಂದ್ರಪು ೬-೫). 

ಸಂ. ವಾರವಧೂ। 

ವಾರವನಿತೆ (ನಾ). ಎ ವಾರಕಾಂತೆ : ಪರಿವಾರವಾರವನಿತಾಪರಿವೃತನರಮನೆಯೊಳ 
ರಸಂ ಅಂಬರತಳದೊಳ್‌ ವರತಾರಾಪರಿಗತಶಶಧರನಂತೊಪ್ಪಿರೆ (ಕವಿರಾ. ೨-೧೦); 
'ಒರ್ವಳನಂಗರಾಗರಸರಸಿಕತೆಯಿಂದಮಪ್ಪರಃ:ಸಮುದಯದೊಳಮರವಾರವನಿತೆಯಾದಳ್‌ 
(ಶಾಂತಿಪು ೬-೮೫ ವ). [ಸಂ. ವಾರವನಿತಾ] 

ವಾರವಾಣ (ನಾ). ೧. ರವಿಕೆ ; ಕುಪ್ಪಸ : ""ಕಂಚುಕ% ವಾರವಾಣು ಕೂರ್ಪಾಸು, 
ನಿಚೋಳಕಃ - ಈ ೪ ಕುಪ್ಪಸಂ'' (ಹಲಾಯು. ೯೧-೩೯೮). ೨. ಕವಚ ; ಆಂಗರಕ್ಷೆ ; 
“ಕವಚಂ ಕಂಚುಕಿ ವಾರವಾಣಮೆನಿಕ್ಕುಂ'' (ನಾನಾರ. ೯6) ; ಭರದಿಂ ಕೋಡಗಮೆಯ್ದೆ 
ಮೆಯ್ಸರೆದರಣ್ಣಂಗಳ್ಳಿಲಜ್ಜರ್‌ ಬಿಗುರ್ತಿರವಂ ಕಾಣದೆ ಗುಜ್ಜರಲ್ಲಿ ನುಗುಳ್ಹರ್‌ 
ತದ್ವಾರವಾಣಂಗಳೊಳ್‌ ಸರಿದರ್‌ ತಾಂ ಪೊಟಗಾವ(ಲರ್‌] (ಮಿತ್ರಗೋ ೨೧-೪೦). (ಸಂ. 

ವಾರವಾಣಕ (ನಾ). ಎ ವಾರವಾಣ ೧ : "“ವಾರವಾಣಕಂ ಕಂಚುಕಂ ಕೂರ್ಪಾಸಕಂ 
ನಿಚೋಲಕಂ'' (ವ್ತುಕೋ ೭೮-೨೧). [ಸಂ.) 

ವಾರವಾಳಿ (ನಾ). ಪ್ರತಿನಿತ್ಯದ ಸರದಿ (?) : ಪರಿಯದೆ ವಾರವಾಳಿಯುಣಿಸಿಂಗೆ 
ಸಮರ್ಥರನಾಸೆವಟ್ಟು ಬಂದೆರೆಯದೆ . . . ವೀರವೃಶ್ತಿಯನೆ ಪಾಟಿಸಿ ಮೋಕ್ಷಸುಖಕ್ಕೆ 
ಚಿತ್ತಮಂ ತಿರಿಪುತುಮಿರ್ದ ಜೈನಮುನಿಪುಂಗವರಿಂ ಮಿಗಿಲಾರೊ ಲೋಕದೊಳ್‌ 
(ಧರ್ಮಾಮೃ. ೧೨-೫೦). [ಆ ಸಂ. ವಾರಪಾಲಿ?] 

ವಾರವಿಲಾಸಿನಿ, ವಾರವಿಳಾಸಿನಿ (ನಾ). ಎ ವಾರಕಾಂತೆ : ವಾರವಿಲಾಸಿನೀ 
ಲಟಿಹನರ್ತನ ಚಂಚಲಕಾಂಚಿದಾಮಮಂಜೀರಕಕಿಂಕಿಣೀರಣಿತದಿಂ . . . ಅಂದದೇಂ 
ಸೊಗಯಿಸಿರ್ದುದೊ ತತ್ಪುರಂ «ಆದಿಪು. 6-೫೦). ವಾರವಿಳಾಸಿನಿ : ವಾರವಿಳಾಸಿನೀ 
ನಿಕರಮಿಕ್ಕುವ ಚಾಮರದಿಂ ಸುರತ್ನಕೋಟೀರ ಮರೀಚಿಯಿಂ ಪದಕಕಾಂತಿಯಿನಿರ್ಮಡಿ 
ಚೆಲ್ಬುವೆತ್ತ ಧಾತ್ರೀರಮಣರ್‌ ಸ್ವಯಂವರಕೆ ಬಂದರ್‌ «ನಳಚಂ. ೩೦೦). 

[ಸಂ. ವಾರವಿಲಾಸಿನೀ] 

ವಾರವಳಾಸಿನಿ "ವಾರವಿಲಾಸಿನಿ” ನೋ. 

ವಾರಶಿಖಿ (ನಾ). ಓರೆಯಾಗಿರುವ ಶಿಖೆ,--ಕೂದಲುಗಂಟು (?) : ದೊರೆಗಳವರು 
೬... ಈ ದೇವಸ್ಥಾನದ ಕಂಭದಲ್ಲಿ ಸಿಂಹಾಸನದ ಮೇಲೆ ವಾರಶಿಖಿಸಹಿತವಾಗಿರುವಂತೆ 
ತಮ್ಮ ಭಕ್ತವಿಗ್ರಹವನ್ನು ಮಾಡಿಸಿ, ದೇವಸ್ಥಾನದ ಮುಂಭಾಗದಲ್ಲಿ ಕಾಶಿ ಕೆಲಸದ ಕಲ್ಲಿನಿಂದ 
ದೊಡ್ಡದಾಗಿ ಕಲ್ಯಾಣಿ ಎಂಬ ಸರೋವರವನ್ನು ಕಟ್ಟಿಸಿದರು (ಮಹಾವಂ. ೬ ೧೩೮). 

[< ಒರೆ? + ಆಶಿಖೆ?] 
ವಾರಶೂಲ (ನಾ). ಶುಭಕಾರ್ಯಗಳನ್ನು ನಡೆಸುವ ಅಥವಾ ಶುಭಕಾರ್ಯಗಳಿಗೆ 
NX 


ವಾರಶೂಲೆ 


ಹೊರಡುವ ಸಂದರ್ಭಗಳಲ್ಲಿ ತ್ಮಜಿಸಬೇಕಾದ ಅಮಂಗಳಕರವಾದ 
ದಿನ : "ತಿಥಿ ವಾರಘಟಿಕಾಖ್ಕೆಯಿಂ ರಾಹುಯೋಗಿಣಿ ವಾರಶೂಲಂಗಳು'' 
(ಮಂಗರಾ. ೧೮-೨೦). ([ಸಂ.] 

ವಾರಶೂಲೆ (ನಾ). ವ ವಾರಶೂಲ : (8. (ಸಂ. ವಾರಶೂಲ] 

ವಾರಸ "ವಾರಸು' ನೋ. 

ವಾರಸತಿ (ನಾ). ಎ ವಾರಕಾಂತೆ : ವಾರಸತಿಯರ ಮೊತ್ತದಲಿ ಪೆಸರೆನಿಸಿ ನಿನ್ನುವನೀ 
ಕಟಕದೊಳಗೆ ವೃತ್ತಕುಚೆ ನಿನಗೊಸಗೆಗಳನೊಳ್ಳಿತ್ತೆನಲು ಮಾಡಿಸುವೆನು (ಬಸಪು. ೨೮-೨೩). 

(ಸಂ. ವಾರಸತೀ ] 

ವಾರಸದಾರ "ವಾರಸುದಾರ' ನೋ. 

ವಾರಸು, ವಾರಸ (ನಾ). ವಂಶಪರಂಪರೆಯಿಂದ ಬರುವ ಆಸ್ತಿಯ ಹಕ್ಕು ; 
ಪಿತ್ರಾರ್ಜಿತಹಕ್ಕು : ತಂದೆಯಿಂದ ಮಗನಿಗೆ ಮಗನಿಂದ ಮೊಮ್ಮಗನಿಗೆ ಹೀಗೆ ವಾರಸು 
ಹಕ್ಕುಂಟು (ಪ್ರವಾಇ 8, ೪೮೦). ವಾರಸ : ಬಾಲಭುಜಂಗನು ಏಳು ಎಂಟು ವರ್ಷದ 
ವನಿರಬಹುದು, ಆಗ ತಮಣದೀಕ್ಷಿತರು ಆತನ ವಾರಸಾ ವಿಚಾರಮಾಡಿಸುವುದಕ್ಕಾಗಿ 
ಆತನನ್ನು ಕರಕೊಂಡು . . . ಹೋದರು (ಕಲೀ. ೨5) ; ಈ ಅವಧಿಯಲ್ಲಿಯೇ ಎಲ್ಲಿ 
ಗೌಡರ ಮನೆತನದ ವಾರಸಾ ಪ್ರಕರಣವೂ ತಲೆಯೆತ್ತುವದೋ ಎಂದು ಅವರಿಗೆ ದೂರದ 
ಚಿಂತೆಯುಂಟಾಗಿತ್ತು (ಗ್ರಾಮಾಯ. ೨೦೭). "ವಾರಸದಾರ' ಪರಾ. 
[€-- ಆರ. ಹಿಂ. ವಾರಿಸ್‌ ಎ ಹಕ್ಕುದಾರ ; ಮರಾ. ವಾರಸ್‌, ವಾರೀಸ್‌ ಇ 
ಉತ್ತರಾಧಿಕಾರಿ] ತ 

ವಾರಸುದಾರ, ವಾರಸದಾರ (ನಾ). ೧. ವಂಶಪರಂಪರೆಯಿಂದ ಬರುವ ಆಸ್ತಿಯ 
ಹಕ್ಕು ಪಡೆದವನು ; ಪಿತ್ರಾರ್ಜಿತ ಆಸ್ತಿಯ ಹಕ್ಕುದಾರ : ತಮ್ಮ ಆಸ್ತಿಪಾಸ್ತಿಗೆ 
ವಾರಸುದಾರನಾದ ಸೋದರಸಂಬಂಧಿಯನ್ನು ಕಂಡರೆ ಅವನ ಚಿಕ್ಕತಾಯಿಯರಿಗೆ ತುಂಬ 
ವಾತ್ಸಲ್ಯ (ಪುನರು. ೫೪); ಸಂತತಿಯಾಗಲಿ ವಾರಸುದಾರರಾಗಲಿ ಇಲ್ಲದೆ ಇದ್ದ ಪಕ್ಷದಲ್ಲಿ 
೬. * ರಾಜನನ್ನು ನೇಮಿಸುವುದು ರಾಜನೀತಿಗೆ ವಿರುದ್ಧ (ಪ್ರತಾಪ. ೧೮). ೨. ಪೋಷಕ ; 
ಮೇಲ್ವಿಚಾರಕ : ಆ ಬಾಲಕನಿಗೆ ತಂದೆ ತಾಯಂದಿರಿಲ್ಲ, ನಾವೇ ಅವನ ವಾರಸುದಾರರು 
(ರೂಢಿ). ವಾರಸದಾರ : ೧ ಅವನ ಹೊಟ್ಟೆಯಿಂದ ಯಾರೂ ಮಕ್ಕಳಿಲ್ಲ. ನಾವೇ 
ಅವನಿಗೆ ವಾರಸದಾರರು (ಮೋಹಿನೀ ೬೧); ತಂದೆಯ ಧನಕ್ಕೆ ಮಕ್ಕಳೇ ವಾರಸದಾರರಲ್ಲವೇ ? 
(ಹಾಲಂಸಾ ೬೫). ೨. ನಾವು ಹಿರಿದಾದ ಸಂಸ್ಕೃತಿಯ ವಾರಸದಾರರು (ಭಾರಸಂ. ೧೦೨). 

(ವಾರಸು 4 - ದಾರ್ಮ. / ಮರಾ. ವಾರಸ್‌ದಾರ್‌, ವಾರಸೇದಾರ್‌, ವಾರೀಸ್‌ದಾರ್‌। 

ವಾರಸೌಂದರಿ (ನಾ). ಎ ವಾರಕಾಂತೆ : ವಾರಸೌಂದರಿಯರ್‌ ಚಾಮರಮಿಕ್ಕೆಯುಂ 
(ಆದಿಪು ೧೨-೧೨೯). (ಸಂ. ವಾರಸೌಂದರೀ) 

ವಾರಸ್ಟ್ರೀ (ನಾ). ಎ ವಾರಕಾಂತೆ : ವಾರಸ್ವೀನಿಕುರುಂಬದಿಂ . . . ವೀರರಿಂದೋ 
ರಂತೊಪ್ಪಿದುದುನ್ನತಿಕ್ಕೆಯೊದವಿಂ ಭೂಪಾಲನೊಡ್ಡೋಲಗಂ (ಧರ್ಮಾಮ್ಯ ೪-೧೫೧). [ಸಂ.] 

ವಾರಾಂಗನೆ (ನಾ). ಎ ವಾರಕಾಂತೆ : ಸಲೆ ಪೊಂದಳಿರ್ಗಳ್‌ ತೋರಣಮೆನೆ 
ಕರಮೆಸಿವುವು ವಾರಾಂಗನೆಯರ ನಿವಾಸದೊಳಗುಂ ಪೊಜಗು೦ (ಸುಕುಮೂ ೯-೬೧) ; 
ಒಬ್ಬಳು ಪ್ರೌಢವತಿಯೆಂಬಿಂದುಮುಖಿ ವಾರಾಂಗನಾಮಣಿಯೊಂದು ದಿನದಲಿ ತನ್ನ 
ಸದನಾಂಗಣದೊಳೊಪ್ಪೆಸೆದು (ಬಸಪು. ೪೦-೩). (ಸಂ. ವಾರಾಂಗನಾ) 

ವಾರಾಕರ (ನಾ). ನೀರಿಗೆ ಆಶ್ರಯವಾದುದು ; ಸಮುದ್ರ : ಈ ಕೃತಿ ರಸಿಕಜನದ 
ಶ್ರುತಿ ಮಂಡನದಾಕೃತಿ . . . ಶ್ರೀಕರಮೊಪ್ಪವ ಭಕ್ತಿಸುಧಾವಾರಾಕರಮಥನಂ 
(ಉದ್ಭದೇ. ೧-೨೭). [ಸಂ.) 

ವಾರಾಣಸಿ (ನಾ). ಗಂಗಾನದೀತೀರದಲ್ಲಿರುವ, ಹಿಂದೂಗಳ ಪ್ರಸಿದ್ಧವಾದ 
ಯಾತ್ರಾಸ್ಥಳ ; ಕಾಶೀಕ್ಷೇತ್ರ : ಬಹುಳೋಪಾಯದೊಳಾರ್ಜಿಸುತ್ತ ಧನಮಂ 
ತನ್ನಾಳ್ನನಂ ದೈವವೆಂದಹಿತರ್‌ ತನ್ನವರನ್ಮರೆನ್ನದಣುಮಾತ್ರಂ ಪೋಗದೊಲ್‌ 
ತ್ರಾಸಿನಂತಿಹನೊಕ್ಕಲ್ಲತಿಪ್ರೀತಿಪಾತ್ರನಿಳೆ ಮೆಚ್ಚಲ್‌ ಶಾನುಭಾಗಾಖ್ಕನೀ ಮಹಿವಾರಾಣಸಿ 
ಯಪ್ಪನೈೆ (ಸೋಮೇಶ. ೬೨) ; ಜಯಭೂಪಾಲಂ ಲೀಲೆಯಿನೆಯ್ದಂದಂ ವಾರಾಣಸಿವೆಸರ 
ನಗರಿಗಂದು (ಜಯಕಾ. ೩ ಸೂಚನೆ). [ಸಂ. ವಾರಾಣಸೀ। 

ವಾರಾನ್ನ (ನಾ). ವಾರದಲ್ಲಿ ಒಂದು ದಿನ ಸರದಿಯ ಪ್ರಕಾರ (ಬಡವಿದ್ಮಾರ್ಥಿ 


೭೮೫೧ ವಾರಿಕಲ್‌ 


25 


35 


40 


ಮುಂತಾದವರಿಗೆ) ಉಚಿತವಾಗಿ ನೀಡುವ ಅಧವಾ ಬೇರೆಯವರ ಮನೆಯಲ್ಲಿ 
ಉಚಿತವಾಗಿ ಪಡೆಯುವ ಊಟಿ : ನಾಲ್ಕಾರು ವಿದ್ಮಾರ್ಥಿಗಳಿಗೆ ವಾರಾನ್ನ 
ನೀಡುತ್ತಿದ್ದರು (ನಡೆದಾ. ॥, ೯೫೫) ; ತಾವು ವಾರಾನ್ನ ಮಾಡಿಕೊಂಡು ಬೀದಿಯ ದೀಪದ 
ಕೆಳಗೆ ಓದಿ ಬುದ್ಧಿವಂತರಾದುದನ್ನು ವಿವರಿಸಿದರು (ನಾಡಿಗೇ: ೧). [ಸಂ.] 

ವಾರಾಶಿ (ನಾ). = ಬಾರಾಕರ : ಭವವಾರಾಶಿನಿಮಗ್ನರಂ ದಯೆ ದಮಂ ಬಾನಂ 
ತಪಂ ಶೀಲಮೆಂಬಿವೆ ಮೆಯ್ಕಾಗಿರೆ ಸಂದ ಧರ್ಮಮೆ ವಲಂ ಪೊತ್ತೆತ್ತುಗುಂ 
(ಆದಿಪು ೨-೭) ; ವಾರಾಶಿಧೀರಸ್ಪರಮಂ ತಳ್ಳೊಯ್ದಜೇಂದ್ರಾದ್ಧಮರ ಜಯಜಯಧ್ವಾನ 
ದಿಂದಾಗಳೆಯ್ದಾದರದಿಂ ಕುಳ್ಳಿರ್ದಂ . . . ಮುಕುಂದಂ (ಜಗವಿ. ೧-೫೩). |ಸಂ.) 

ವಾರಾಶಿದುರ್ಗ (ನಾ). ಸಮುದ್ರದ ಮಧ್ಯದಲ್ಲಿರುವ ಕೋಟೆ ; ಜಲದುರ್ಗ : 
ಆ ಜರಾಸಂಧನ ಪರಾಕ್ರಮತೇಜದಿಂ ನಿಲಲಾಅದಂಜಿ ಪಯೋಜನಾಭನು ನಿರ್ಮಿಸನೆ 
ವಾರಾಶಿ (ಪಾಠಾ. ಚೌರಾಸಿ] ದುರ್ಗಗಳ (ಬಸಪು. ೫೪-೩೬). (ಸ೦.] 

ವಾರಾಸಿ (ನಾ). ಎ ವಾರಾಕರ : ವಾರಾಸಿಯೊಳ್‌ ಘೂರ್ಣನಪ್ರಸರಂ ಕಾನನದೊಳ್‌ 
ಮೃಗೇಂದ್ರರುತಿ ಮೆಯ್ದೆರ್ಚಲೈ (ಪುಷ್ಪವು. ೮-೨೫); ಚಾರ್ವಾಕ ಜಿನಬೌದ್ಧಕುಮತ 
ಮತವಾರಾಸಿಗೌರ್ವಾನಲಂ . . . ಪಾಲ್ಕುಜ್‌ಕೆ ಸೋಮೇಶಂ (ಉದ್ಭದೇ. ೨-೭೨). 

[ಆ ಸಂ. ವಾರಾಶಿ] 


ವಾರಾಹ (ಗು). ೧. ವರಾಹಕ್ಕೆ ಸಂಬಂಧಿಸಿದ. (ನಾ). ೨. ಹಂದಿ ; ವರಾಹ. 


೩. ವರಾಹಾವತಾರದ ವಿಷ್ಣು: ರೂಢಿಯನು ಕದ್ದೊಯ್ದ ದನುಜನ ದಾಡೆಯಿಂದಲಿ 
ಸೀಳಿಯವನಿಯ ಕೂಡೆ ನೆಗಹಿದ ಸೀತೆಯರಸನುದಾರ ವಾರಾಹ (ಕೌಶಿರಾ ೧೪-೨೮). 
೪. ಹದಿನೆಂಟು ಮಹಾಪುರಾಣಗಳಲ್ಲಿ ಒಂದು ; ವರಾಹಪುರಾಣ : 


ಪರಮಶೈವ ಸ್ಕಂದ ಲೈಂಗ್ಯಾವಿರಳ ನಾರದ . . . ಬ್ರಹ್ಮಾಂಡ ವಾರಾಹ . . . 
ಸಾಂಗದಿಂದಷ್ಟಾದಶಪುರಾಣಂ (ಬಸವು. ೪೬-೭೬). ೫. ಒಂದು ಬಗೆಯ ಮರ. 
[ಸಂ.] 


ವಾರಾಹಿ (ನಾ). ೧. ಹೆಣ್ಣುಹಂದಿ. ೨. ಸಪ್ತಮಾತೃಕೆಯರಲ್ಲಿ ಒಬ್ಬಳು : 


“ಬ್ರಾಹ್ಮೀ ಮಾಹೇಶ್ವರೀ, ಕೌಮಾರೀ, ವೈಷ್ಣವೀ, ವಾರಾಹೀ, ಮಾಹೇಂದ್ರೀ, ಚಾಮುಂಡಾ 
- ಈ ೭ ಸಪ್ತಮಾತೃಕೆಯರ ಪೆಸರ್‌'' (ಹಲಾಯು. ೪-೧೭). ೩. ಒಂದು ಬಗೆಯ 
ಸಸ ; ಹಂದಿಗೆಡ್ಡೆ : "" ಕಾಮಾರಿ-ವಾರಾಹಿ'' (ಓಷಧಿ. ೪೨). ೪. ಕರ್ನಾಟಕದ 
ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟಿ , ದಕ್ಷಿಣಕನ್ನಡಜಿಲ್ಲೆಯಲ್ಲಿ ಹರಿದು, ಅರಬ್ಬಿ 
ಸಮುದ್ರವನ್ನು ಸೇರುವ ಪಶ್ಚಿಮವಾಹಿನಿಯಾದ ಒಂದು ನದಿ ಮತ್ತು 
ಅದಕ್ಕೆ ಸಂಬಂಧಿಸಿದ ಜಲವಿದ್ಕುತ್‌ ಯೋಜನೆಯ ಹೆಸರು. ೫. [ಸಂಗೀತ] 
ಸ್ವರದ ಒಬ್ಬ ಅಧಿದೇವತೆ : ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ 
ವಾರಾಹಿ ಮಾಹೇಂದ್ರಿ ಚಾಮುಂಡಿಯೆಂಬವರೇ ಕ್ರಮದಿಂದಾ ಷಡ್ಡಾದಿ ಸ್ಪರಾಧಿದೇವತೆಗಳು 
(ವಿವೇಕ. ೩೧). (ಸಂ. ವಾರಾಹೀ] 


ವಾರ್ಮಿ “ಬಾರ್ಮಿ' ನೋ. 
ವಾರ್ಮಿ (ನಾ). ೧. ನೀರು ; ಜಲ : ವಾರಿಯನಬ್ದಮಾಲೆ ಮೊಗೆದಂಬುಧಿಯಿಂ ತರಲಲ್ಲಿ 


ಕೂಡೆ (ಕುಸುಮಾ. ೬-೨೨) ; ವಾರಿಯನೊಪ್ಪೆ ಸೂಸೆ ಪೆಜಮೆಟ್ಟುವ ತಪ್ಪಿಸಿಕೊಳ್ಳ 

. . ಸಲಿಲಕೇಳಿಯೊಳಿರ್ದುದು ಕಾಮಿನೀಜನಂ (ನಳಚಂ. ೧೪೦). ೨. ಆನೆಯನ್ನು 
ಕಟ್ಟುವ ಸ್ಥಳ ; ಕರೋಟಿ. ೩. ಆನೆಯನ್ನು ಹಿಡಿಯಲು ಮಾಡಿರುವ ತಗ್ಗಾದ 
ಸ್ಥಳ,--ಹಳ್ಳ : “ಅನೆಯ ಹಿಡಿವ ಠಾವು ವಾರಿಯೆಂಬುದು'' (ಹಲಾಯು. ೩೭-೭೦). 
೪. ಒಂದು ಬಗೆಯ ಸಸ್ಯ ; ಮುಡಿವಾಳ. ೫. ಹಿಡಿಯುವಿಕೆ : ಓರೊಂದೆಡೆ 
ಯೊಳನಂಗನ ವಾರಿಗೆ ವಿಟಕುಂಜರಪ್ರಲೋಚನವಿಧಿಯಿಂ ವಾರಸ್ತ್ರೀಯರ್‌ ಗಣಿಕಾವಾರದ 
ಪಿಡಿಗಳೆನೆ ಕೂರ್ತು ಕಣ್ಣೆಸೆದಿರ್ದರ್‌ (ವರ್ಧಮ. ೮-೮೨). ೬. ದೈವದ ಹಾಗೂ ಅರಸರ 
ಸಂಬಂಧದಲ್ಲಿ ಕೈಕೊಳ್ಳುವ ಅಖಂಡವಾದ ನಿಷ್ಠೆ : ವಾರಿಯ ನಿನ್ನ ಲೆಂಕರದೆ 
ಸತ್ತಪರಕ್ಕಟ ಮಾಣಿಸೆಂ ಗಳಾ (ವರ್ಧಪು. ೯-೬೬) : ತಾಳುಗೆಯನುರ್ಚ ನೆತ್ತಿಯ ಗಾಳಂ 
ಗಗನದೊಳೆಟಲ್ವ ವಾರಿಯ ಬೀರರ್‌ ಪಾಳಿಯೊಳೆಸೆದರ್‌ (ಯಶೋಟ. ೧-೫೫). [ಸಂ.] 


45| ವಾರಿಕಲ್‌, ವಾರಿಕಲ್ಲು (ನಾ). ನೀರ್ಗಲ್ಲು ; ಆಲಿಕಲ್ಲು: ಇರದೆ ಹಸ್ತಾಗ್ರದಿಂ 


ತೆಗೆದಿಡುವ ಗುಂಡುಗಳ್‌ ಪರಿಕಿಸಲ್‌ ವಾರಿಕಲ್‌ ಕಣ್ಗಳೇ ಮಿಂಚುಗಳ್‌ . . . ಎನಲ್‌ 


ವಾರಿಕಲ್ಲು 


ದುಷ್ಟಕರಿ ವಿಲಯಕಾಲದ ಮಹಾಮೇಘದಂತೆ ಗರ್ಜಿಸುತೆ ನಡೆತರುತಿರ್ದನು 
(ಟಟಪು. ೨೮-೨೧). ವಾರಿಕಲ್ಲು : ಇಷ್ಟಭಾವವನಲ್‌ವ ಚಿತ್ತ ದೃಷ್ಟವನಲ್‌ವುದಕ್ಕೆ 
ಶ್ರುತದೃಷ್ಟವೆಂತುಟೆಂದಡೆ ವಾರಿಕಲ್ಲು ನೋಡ ನೋಡಲಿಕ್ಕೆ ನೀರಾದಂತೆ 
(ಮೋಳಿಮಾ. ೬೫-೨೯೬); ವಾರಿಕಲ್ಲು ಪುತ್ಥಳಿ ಅಪ್ಪುವನೊಡಗೂಡಿದಂತೆ ಮಾಡಿತ್ತೆನ್ನ ... 
ಶ್ರೀಗುರುವಿನ ಉಪದೇಶ (ಆಅಖಂದೇ ೨೦-೧೦). |ವಾರ್ಮಿ 3- ಕಲ್‌.) 

ವಾರಿಕಲ್ಲು "ವಾರಿಕಲ್‌' ನೋ. 

ವಾರಿಕಾಜ (ನಾ). ಗ್ರಾಮಾಧಿಕಾರಿ : ಇ ಧರ್ಮ ವಾರಿಕಾಅರೆತ್ತಿ ನಡಿಸುವರು ಶ್ರೀ 
ಶ್ರೀ (ಹೌ. 04, ೩೪-೫೦; 1228); ಸಮಸ್ತ ವಾರಿಕಾಆರುಂ ವರುಷಂಪ್ರತಿ ಆರಯ್ದು 
ಪ್ರತಿಪಾಳಿಸಿ ನಡಸುವರು (ಸೌ 2೧/11, ೨೩೫-೯ : 1254). (ವಾರಿ? + - ಕಾಜ) 

ವಾರಿಕೇಳಿ (ನಾ). ನೀರಿನಲ್ಲಿ ಆಡುವುದು ; ನೀರಾಟ ; ಜಲಕ್ರೀಡೆ : 
ದಿಶಾಗಜರಾಜಿಯ ವಾರಿಕೇಳಿಕಾಸಾರಮೊ . . . ಭಾವಿಪಂದದೆನೆ ಕೌತುಕಮಾಯ್ತು 
ಮಹಾಸರೋವರಂ (ಚಂಡ್ರಪು ೫-೩೮) ; ಮೊರೆವ ಮಟ್‌ದುಂಬಿಗಳ ಸೊಗಸಿನ ಸರಸಿಗಿಳಿದರು 
ತಮ್ಮೊಳೊಬ್ಬೊಬ್ಬರ ನಿರೀಕ್ಷಿಸಿ ವಾರಿಕೇಳಿಗೆ ಮಾಡಿದರು ಮನವ (ತೊರರಾ. ೨-೭-೪). 

ಸಂ. ವಾರಿಕೇಲಿ] 

ವಾರಿಜ (ನಾ). ನೀರಿನಲ್ಲಿ ಹುಟ್ಟಿದುದು ; ಕಮಲ : ವಾರಿಜ ಮಲಯಜ . .. 
ಕರ್ಪುರ ಮೃಣಾಲಾದಿಗಳುಂ ಬಾರಿಸಲಾಅವೆ ದಲವನ ದಾಹಜ್ವರಮಂ 
(ಅದಿಪು. ೨-೧೩) ; ಭೂರಿಭೂರುಹಶಿಖರಿಯನಡರಿತು ಹಕ್ಕಿ ವಾರಿಜ ಮುಗಿದುವಲ್ಲಲ್ಲಿ 
(ಮೋಹತ. ೧೮-೬). ಸಂ.) 

ವಾರಿಜಗಂಧಿ (ನಾ). ೧. ಕಮಲದ ಹೂವಿನ ವಾಸನೆಯುಳ್ಳುದು ; ತಾವರೆಯ 
ಗಂಧವುಳ್ಳುದು : ವಾರಿಜಗಂಧಿವಿಭಾತಸಮಾರಂ ನಿಜಸುರಭಿ ನಿನ್ನ ಸುಯ್ಮದಚೊಳ 
ದೆಂತೋರಂತಕ್ಕುಮೊ ಪರಗುಣಹಾರಿಗೆ ನಿಜಗುಣಮದೇಕೆ ಸಮನಿಸಿದಪುದೋ (ಶಾಂತಿಪು. 
೫-೫). ೨. ಕಮಲದ ಹೂವಿನ ಸುವಾಸನೆಯುಳ್ಳವಳು : ವಾರಿಜಗಂಧಿ ಕೇಳ್‌ 
ನಿನಗಾನೊಳಗಾಗಿ ಸಾರಸತೃತಿಯ ವಿಸ್ತರಿಪೆ (ಮೋಹತ. ೩೯-೨). 

[ಸಂ. ವಾರಿಜಗಂಧೀ (ವಾರಿಜ 4 ಗಂಧ +೬ -)) 

ವಾರಿಜದಳಲೋಚನ (ನಾ). ಕಮಲದ ದಳದಂತೆ ಕಣ್ಣುಗಳುಳ್ಳವನು ; 
ಕೃಷ್ಣ : ವಾರಿಜದಳಲೋಚನ ಭೂರಮಣ ಅಚ್ಮುತಾನಂತ . . . ಪುರಂದರವಿಠಲ 
ಸರ್ವೋತ್ತಮ (ಫರಂದ. ಛಾ ೪-೧೦೭-೫). [ಸಂ. ವಾರಿಜದಲಲೋನ) 

ವಾರಿಜನಾಭ (ನಾ). ಹೊಕ್ಕುಳಲ್ಲಿ ಕಮಲವುಳ್ಳವನು ; ವಿಷ್ಣು: ಅಜೇಯಂ ಫೋಲ್ಕುಮಾ 
ಮತ್ತಗಜಂ ವಾರಿಜನಾಭನಂ (ಕವಿರಾ. ೨-೧೩೪): ವಾರಿಜನಾಭನ ಕರುಣವೆ ಸ್ಥಿರ 
ಸಂಸಾರವು ಎರವು (ಪುರಂದ. ಧಾ. ೫-೨೬ ಪಲ್ಲವಿ). (ಸಂ. (ವಾರಿಜ * ನಾಭಿ + -)) 

ವಾರಿಜನೇತ್ರ (ನಾ). ಕಮಲದಂತೆ ಕಣ್ಣುಳ್ಳವನು ; ಕೃಷ್ಣ : ವಾರಿಜನೇತ್ರನೊಮ್ಮೆ 
ಕುಲವರ್ಧನಮುಾಗಲೆವೇಳ್ಕುಮೆಂದು ತದ್ಧಾರಕಿಯೆಂಬ ತನ್ನ ಪುರಮಂ ಜಲರಾಶಿ 
ಯೊಳಾಳಿಪಲ್ಲಿ (ಯಾದಚಂ. ೨-೧೭). ಸಂ.) 

ವಾರಿಜನೇತ್ರೆ (ನಾ). ಕಮಲದಂತಹ ಕಣ್ಣುಳ್ಳವಳು ; ಸುಂದರಿ : ವಾರಿಜನೇತ್ರೆ 
ದಿವ್ಮಗುಣಭೂಷಣೆ ಭವ್ಮಜನಾನುರಾಗೆ ನಿಷ್ಕಾರಣಮೇಕೆ ಪೂಣ್ಮೆ (ಧರ್ಮಾಮೃ. ಆ-೧೮೩). 

(ಸಂ. ವಾರಿಜನೇತ್ರಾ (ವಾರಿಜ 4 ನೇತ್ರ + -)) 

ವಾರಿಜಬಾಂಧವ (ನಾ). ತಾವರೆಯ ಮಿತ್ರ ; ಸೂರ್ಯ : ವಿಮಲಂ ಹಯ... 
ವಾರಿಜಬಾಂಧವ ವಾರಿಜೋದ್ಭವ ವಾರಿಜವೈರಿ ವಾರಿಜವಿಲೋಚನ ವಾರಿಜ ಹಂಸವಾಚಕಂ 
(ನಾನಾರ. ೯). [ಸಂ.] 

ವಾರಿಜಭವ (ನಾ). ಕಮಲದಲ್ಲಿಹುಟ್ಟಿದವನು ; ಬ್ರಹ್ಮ : ಶ್ರೀರಮಣವಿಬುಧಪತಿ 
ವಾರಿಜಭವಾದಿಬೃಂದಾರಕಪ್ರಚಯಕೋಟೀರಮಾಣಿಕ್ಕಪ್ರಭಾರಾಜಿತಾಂಪ್ರಿಯುಗ 
೬. ೬. ೬ ಪಾಲಿಪುದೆನಗೆ ಚಾರುಮತಿಯಂ (ಕಬ್ಬಿಕ್ಕೆ. ೧. [ಸಂ.1 

ವಾರಿಜಭವಾಂಡ (ನಾ). ಕಮಲದಲ್ಲಿ ಹುಟ್ಟಿದ ಬ್ರಹ್ಮನು ಸೃಷ್ಟಿಸಿದ ವಿಶ್ವ ; 
`ಬ್ರಹ್ಮಾಂಡ : ಈ ಬಲದಬ್ಬರಣೆ ವಾರಿಜಭವಾಂಡವ ಗಬ್ಬರಿಸೆ ಘಾಡಿಸಿತು ಶಲ್ಮನ 
ರಥದ ಬಳಸಿನಲಿ (ಕುವ್ಮಾಶ. ೨-೬೦). [ಸಂ.) 

ವಾರಿಜಮಿತ್ರ (ನಾ). ಎ ವಾರಿಜಬಾಂಧವ : ವಾರಿಜಮಿತ್ರನಿಂ ಬಹನೆ ಕೂ ಶಶಿ 


೭೮೫೨ 


- 


0 


20 


25 


40 


45 


ವಾರಿಜೋದರ 


ನೀಂ ಪೆಅಸಾರು ಸಾರು ಕೂ. , . ತಾರೆ ತಮಂಧ ಸಾರೆನುತೆ ಕೂಗುತಲಿರ್ದುದು 
ತಾಮ್ರಚೂಡನುಂ (ಸೂಕ್ತಿಸು. ೯-೨೮) ; ವಾರಿಜಮಿತ್ರಂ ಕರದಿಂ ವಾರುಣಿಯಂ ಪಿಡಿದು 
ಸೇವಿಸಿದ ಕಾರಣದಿಂದೋರಂತಂಬರಮಂ ಬಿಟ್ಟಾರಯ್ಕದೆ ನಡುಗಿ 
ಕೆಡೆದನಸ್ತಾಚಳೆದೊಳ್‌ (ಬಾಧಪು. ೫-೩೬). 1೫6.) 

ವಾರಿಜಮುಖ (ನಾ). ಕಮಲದಂತೆ ಮುಖವುಳ್ಳವಳು ; ಸುಂದರಿ : ವಾರಿಜಮುಖಿ 
ಭೂಪಂ ಗಂಭೀರವಾಹಿನಿಯ ತೀರದೊಳ್‌ ನಿಮ್ಮ ಮುಖಾಂಭೋರುಹದೊಳ್‌ 
ಪಡಿಯಿಟ್ಟಿಂಭೋರುಹಮಂ ನುಚ್ಚಲೊಲ್ಹನಿಲ್ಲೊರ್ಮೆ ಗಡಂ (ಪಂರಾಮೂ. ೧೧-೯೫); 
ವಾರಿಜಮುವಬಿಯರ್ಪಾಡಿದರಾರಯ್ದ ತಿರಾಗಜಾತಿರೀತಿಯನಟೌದುಂ (ಹಮ್ಮಾರ. ೨-೯೫). 

(ಸಂ. ವಾರಿಜಮುಖೀ(ವಾರಿಜ * ಮುಖ + - )] 

ವಾರಿಜರಿಪು (ನಾ). ೧. ಕಮಲದ ಶತ್ರು ; ಚಂದ್ರ. ೨. [ಛಂದ] ಚಂದ್ರಗಣ : 
ಮರುದರ್ಕ್ಶ ವಾಯು ಲಘು ಮುಂದೆ ಬರೆ ಸುರಮರುದ್ದಿನೇಶಗಂ ವಾರಿಜರಿಪು 
ಸುರಪಾರ್ಕಲಗಂ ಮರುದರ್ಕವಾಯು ರವಿಯಾಶನುದ್ದ ತಂ (ಛಂದೊಲಬು. ೩-೨೧೨). [ಸಂ.) 

ವಾರಿಜವಿರೋಧಿ (ನಾ). ಎ ವಾರಿಜರಿಪು ೧ : ಆ ರಾತ್ರಿಯೊಳು ಜಲಂಧರನ ಮುಖ 
ಶಶಿಗೆ ಮುರಾರಿಯಿಕ್ಕಿದ ಚಕ್ರಮೆನಲು ತೇಜಂಗುಂದಿ ವಾರಿಜವಿರೋಧಿಯಾ 
ಪರಿವೇಷದಿಂದೊಪ್ಪುತಿರ್ಪ ವೇಳೆಯೊಳು (ಭಾವಚಿಂ. ೬-೫). (ಸಂ. ವಾರಿಜವಿರೋಧಿನ್‌] 

ವಾರಿಜವಿಲೋಚನ (ನಾ). ಎ ವಾರಿಜನೇತ್ರ : ತ್ರಿಜಗ ತಲ್ಲಣಿಸಿದುದು ವರ 
ವಾರಿಜವಿಲೋಚನ ಕೇಳಿದನು (ಕುವ್ಮಾದ್ರೋ ೧೩-೧೭). [ಸಂ.) 

ವಾರಿಜವೈರಿ (ನಾ). ವಾರಿಜರಿಪು ೧ : ""ವಿಮಲಂ ಹಯ ಮುಖ್ಯ 
» ೬೬ ವಾರಿಜವೈರಿ ವಾರಿಜವಿಲೋಚನ ವಾರಿಜ ಹಂಸವಾಚಕಂ'' (ವಾನಾರ. ೯). [ಸಂ.] 

ವಾರಿಜಸಂಭವ (ನಾ). ಎ ವಾರಿಜಭವ: ವಾರಿಜಸಂಭವಾಂಡಮಕಳಂಕ ಗುಣಾಂಕ 
ವೃಷೇಂದ್ರನುದ್ಮಶ:ಃಪೂರಮಳುಂಬಮಾಗಿ ಸಲೆ ತೆಕ್ಕನೆ ತೀವೆ (ವೃಷವಿ. ೫-೫೫). [ಸಂ.1 

ವಾರಿಜಸದ್ಮೆ (ನಾ). ಕಮಲವನ್ನೇ ಮನೆಯಾಗುಳ್ಳವಳು ; ಲಕ್ಷ್ಮಿ : ವಾರಿಜಸದ್ಮೆ 
ಸದ್ಮದೊಳಗಿರ್ದವೊಲಿಂ ನುತಿಸಿದ್ದ ಪಾರದಂ ಪಾರದೆ ಬಂದು ತೋರ್ಕೈೆ 
(ಎರ. vil, ಸೊರಬ. ೨೬೧-೨೬; 1409). [ಸಂ. ವಾರಿಜಸದ್ಮಾ (ವಾರಿಜ 4 ಸದ್ಮ“ -)| 

ವಾರಿಜಾಂಬಕ (ನಾ). = ವಾರಿಜನೇತ್ರ : ವಾರಿಜಾಂಬಕನ ಪದಪಲ್ಲವಕೆ 
ಮಣಿಯುತಿರಲಾ ರಾಯನಂ ತೆಗೆದು ತಳ್ಳೈಸಲ್‌ (ಜೈಮಿಭಾ. ೨-೪೯). [ಸಂ.) ' 

ವಾರಿಜಾಕ್ಷ (ನಾ). ಎ ವಾರಿಜನೇತ್ರ : ವಾರಿಜಾಕ್ಷನು ಸುತನನರ್ಥಿಸಿ . . . 
ಮಾರಹರನಂ ಬಹುಯುಗಂಗಳೊಳೋಲಯಿಸಿದನಲಾ (ಬಸಪು. 
ನಾರಿಯರ ಮನೆಗೆ ಪೋಪ ವಾರಿಜಾಕ್ಷನೆ ಬಾರೊ (ಪುರಂದ. ಧಾ. ೪-೮೨-೪). 

[ಸಂ. (ವಾರಿಜ + ಅಕ್ಷಿ + -)) 

ವಾರಿಜಾಕ್ಷಿ (ನಾ). ಎ ವಾರಿಜನೇತ್ರೆ. (ಸಂ. ವಾರಿಜಾಕ್ಲೀ। 

ವಾರಿಜಾನನೆ (ನಾ). ಇ ವಾರಿಜಮುಖಿ : ವಾರಿಜಾನನೆ ಸೆಂಡನಿರ್ಕೆಲದೊಳ್‌ ನಿಮಿರ್ದು 
ಕರಾಗ್ರದಿಂ ಜಾಚೆ ಮೆಟ್ಟುತೆ ಪೊಯ್ಮಲ್‌ (ಜಶಕು. ೧೨-೩೦) ; ಚಾರುದ್ರಾಕ್ನಾರಾಮದಲ್ಲಿಗೆ 
ವಾರಿಜಾನನೆ ಹೋಗು (ಬಸಪು. ೪೦-೨೯). 

(ಸಂ. ವಾರಿಜಾನನಾ (ವಾರಿಜ 4 ಆನನ “- - )) 

ವಾರಿಜಾರಾತಿ (ನಾ). ಎ ವಾರಿಜರಿಪು ೧ : ನಿಡುಗಣ್ಪಂಕಜಪತ್ರಮಂ ಪಳಿಯೆ ವಕ್ತ್ರಂ 
ವಾರಿಜಾರಾತಿಯಂ ಜಡಿಯಲ್‌ . . . ನರೇಂದ್ರಸೂನು ತಳೆದಂ ತಾರುಣ್ಯಲಾವಣ್ಮಮಂ 
(ರಾಜಶೇ ೪-೧೦೭). ([೫ಂ.] 

ವಾರಿಜಾಸನ (ನಾ). ಕಮಲವನ್ನು ಪೀಠವಾಗಿ ಉಳ್ಳವನು ; ಬ್ರಹ್ಮ : ವಾರಿಜಾಸನ 
ಮಸ್ತಕೃಂತನ ವಾಸುದೇವ ದೃಗರ್ಚಿತಾಶೂರ ಶುಂಭನಿಶುಂಭಮುಖ್ಯಕುದೈತ್ಮಹಾರಿಣಿ 
(ಹಾಲಾಸ್ಮ. ೪-೫-೧೬). [ಸಂ.1 

ವಾರಿಜಾಸನೆ (ನಾ). ಕಮಲವನ್ನೇ ಪೀಠವನ್ನಾಗಿ ಉಳ್ಳವಳು; ಸರಸ್ವತಿ : ವಾರಿ 
ಜಾಸನೆ ಸಕಲಶಾಸ್ತ್ರವಿಚಾರದುದ್ಧವೆ ವಚನರಚನೋದ್ದಾರೆ . . . ಸಿದ್ದಿದಾಯಕಿಯೆ 
(ಕುವ್ಮಾಆ. ೧-೫). [ಸಂ. ವಾರಿಜಾಸನಾ (ವಾರಿಜ 4 ಆಸನ + -)) 

ವಾರಿಜೋದರ (ನಾ). ವ ವಾರಿಜನಾಭ : ವಾರಿಜೋದರ ಕೃಷ್ಣ ಬಂದನು 
(ಕುವ್ಮಾಉ. ೮-೫೪). [ಸಂ.) 


೫೪-೪೧) ; 


ವಾರಿಜೋದ ತ್ಸವ 


ವಾರಿಜೋದ್ಭವ ` (ನಾ). ವಾರಿಜಭವ : ವಾರಿಜೋದ್ಭವನನ್ನರಪ್ಪ 
ಧರಾಮರರ್ಪಲರುಂ ಸದಾಚಾರರಪ್ಪರೆ ನೋಡ ಕೂರ್ತು ಜಿನೇಂದ್ರದೀಕ್ಷೆಯ 
ನಾಂತರ್‌ (ಧರ್ಮಾಮೃ. ೮-೬೦) ; ವಾರಿಜೋದ್ಭವಸೂನು 
[ಸಂ.] 
ವಾರಿಡು (ಕ್ರಿ). (ಆಲಂ) ನೀರಿನಂತೆ ಪ್ರವಹಿಸು ; ನೀರಿನ ಪ್ರವಾಹದಂತೆ 
ಹೆರಿ : ಒಡೆದು ನಾನಾಥಟ್ಟುಗಳ ಮೈವಿಡಿದು ವಾರಿಡುವರುಣಜಲದಲಿ ಕಡಿಕುಗಳು 
ಬೆಂಡೇಳೆ ದಂತಿಗಳಟ್ಟೆ ಕೊಡೆನೆಗೆಯೆ (ಉವ್ಮಾಭೀ ೪-೮). [ವಾರ್ಮಿ + ಇಡು] 
ವಾರಿತ (ಗು). ೧. ಅಡ್ಡಿಪಡಿಸಲ್ಪಟ್ಟ ; ತಡೆದ ; ಪ್ರತಿರೋಧಿಸಿದ. 
೨. ನಿವಾರಿಸಲ್ಪಟ್ಟ ; ತೆಗೆದು ಹಾಕಿದ : ವಾರಿತಾಹಂಕಾರನಂ ಹೂಂಕಾರ 
ಮದಧಿಕ್ಕಾರನಂ ಗತಮಾರಕರ್ಮವಿಕಾರನಂ ವೀರಾವತಾರನನು ಲೋಕಪಾವನ 
ಕಾರಕನನಾಲೋಕಿಸುತ್ತೆ (ಬಸಪು. ೫-೧೬). [ಸಂ.] 
ವಾರಿದ (ನಾ). ನೀರನ್ನು ಕೊಡುವಂತಹುದು ; ಮೋಡ ; ಮೇಘ : ವಾರಿದಂ 
ತನ್ನೊಳೆ ಕತಿಪಯ ವಾರ್ಬಿಂದುವಂ ವೇಟ್‌ ತಂದಂತದಟ್‌ಂದಂ ಲೋಕಮಂ ತೀವುವುದು 
* ಎನೆ ಪೆಂಪರ್ಣವಕ್ಕೇನೊ ಚೋದ್ಕ೦ (ಜಗವ. ೧-೪). ಉರಗಬಲದುರವಣೆಯೊ 
ವಾರಿದತರುಗಳುವಪಶಾಖೆಗಳೊ ಕಾಲನ ಹರವರಿಯೊ ಹೆಬ್ಬೆಳೆಸ ಮುತ್ತುವ 
ವಿಹಗಸಂತತಿಯೊ . ೬ ಅಬ್ಬರಿಸಿ ಗಬ್ಬರಿಸಿದುವು ದಿಗುತಟವನು ಶರವ್ರಾತ 
(ಕುವ್ಮಾಧೀ ೪-೧೫), (ಸಂ.] 
ವಾರಿದಹಥ (ನಾ). ಮೋಡಗಳು ಸಂಚರಿಸುವ ಮಾರ್ಗ ; ಅಕಾಶ : “ತಾರಾಪಧಂ 
ವ್ಯೋಮಮಂತರಿಕ್ತಂ ನಭಂ ವಾರಿದಪಥಂ . . . ಗಗನಮಕ್ಕುಂ'' 
[ಸಂ.] 
ವಾರಿಧರ (ನಾ). ೧. ನೀರನ್ನು ಧರಿಸಿರುವುದು ; ಮೋಡ : ಪಾರಾವಾರಗಂಭೀರಂ 
ವಾರಿಧರೋದಾರಂ . . . ಆರಯೆ ಚಿಕದೇವರಾಯನತಿರವಿತೇಜಂ (ಅಪ್ರತಿ. ೩೪-೧೫). 
ಪ. ಮದೋದಳವನ್ನು ಸುರಿಸುವ ಆನೆ. ೧,೨ : ಆ ವಾಹಿನೀವ್ಮೂಹಂ 
ವರ್ಷಾಗಮಸಮಯದಂತೆ ಬಹಳತರವಾರಿಧರಪರೀತಮುಂ . . . ದೆಸೆ ಬೆಸಲಾದಂತೆಯುಂ 
ಕತಿಪಯಪ್ರಯಾಣಂಗಳಂ ನಡೆಯೆ ನಡೆಯೆ (ಚಂದ್ರಪು. ೧೦-೩೦ ವ), [ಸಂ.1 
ವಾರಿಧಿ (ನಾ). ೧. ಕಡಲು ; ಸಮುದ್ರ : ವಾರಿಧಿಯಿಂ ಸುಖನಿಧಿ ಕಂಠೀರವವಿಷ್ಟರ 
ದಿನಧಿಕನಮರಾಲಯದಿಂ ಧೀರಂ ಫಣಿಗೃಹದಿಂದಂ ವೀರಂ ಮಣಿಗಣದಿನಜರ 
ನನಲನಿನನಘಂ (ಶಾಂತಿಪ. ೯-೨೧೧) ; ಆ ವಾರಿಧಿಯಿಂದಪಾರಮಹಿಮಂ . . . ಪುಟ್ಟುಗುಂ 
ನಂದನಂ (ಜಗವ. ೨-೮೩). ೨. [ಗಣಿತ] ನಾಲ್ಕು ಎಂಬ ಸಂಖ್ಯೆಯ ಸಂಕೇತ : 
ಕುಟ್ಮಲಮೆಂಬ ಮಯೂರಂ - ಭಜಸನಗಗಂ-ಯತಿ ಪಂಚಮದೊಳ್‌ ಅಥವಾ 
ವಾರಿಧಿಯೊಳ್‌ (ಛಂದೋಂಬು. ೨-೧೩೨ ಅಡಿಟಿ). [ಸಂ.] 
ವಾರಿಧಿಗರ್ಭ (ನಾ). ಸಮುದ್ರದಲ್ಲಿ ಹುಟ್ಟಿದವನು ; ಚಂದ್ರ : ವಾರಿಧಿಗರ್ಭನಂ 
*. « ೬ ದುರಿತೋಪಹಾರಿಯಂ ಕಾರಣಮಿಲ್ಲದೀಯಧಮನೆಂಜಲಮಾಡಿದನೆಂದು 
ಶಂಖವಾಚಾರಧರಂಗೆ ಪುಯ್ಕಲಿಡುವಂದದೊಲಿರ್ದುದು ಸುಪ್ರಭಾತದೊಳ್‌ 
(ಸೂಕ್ತಿಸು. ೯-೨೫). |ಸಂ.] 
ವಾರಿನಾಥ (ನಾ). ೧. ಸಮುದ್ರ. ೨. ಸಮುದ್ರದ ದೇವತೆ; ವರುಣ. 
೩. ಮೋಡ ; ಮೇಘ. (ಸಂ) 
ವಾರಿನಿಧಾನ (ನಾ). ಕಡಲು ; ಸಮುದ್ರ : ಆ ನೆಗಟ್ಡಿ ಮಹಾವಾರಿನಿಧಾನಂ 
ಪರಿವೇಷ್ಟಿಸಿರ್ದ ಜಂಬೂದ್ವೀಪಂ ತಾನೆಸೆದುದು ಸನ ದಾನವಮರ್ದನನ 
ಕೂರ್ಮಮೂರ್ತಿಯ ತೆಆದಿಂ (ಜಗವ. ೧-೨೪). [ಸಂ] 
ವಾರಿನಿಧಿ (ನಾ). ವಾರಿಧಿ ೧ : ತರುಣೇಂದು ದಿನಕ್ರಮದಿಂ ಪರಿವರ್ಧಿಸಿ 
ವಾರಿನಿಧಿಯನೊದವಿಪ ತೆಅದಿಂ (ಜಗವ. ೩-೪೦) ; ವಾರಿನಿಧಿ ಮುನಿ ಕುಡಿದ ಕಪಿ ಕಯ್ಕಾರೆ 
ಕಟ್ಟಿದ ಕುಂದುಗಳೆವೊಡೆ ಸೇರಿತೀ ಪುರಸಿರಿಯನೆನೆ ಜಳಖಾತಿಕೆಯು ಬಳಸಿ ಹೊಂಗೋಂಟೆ 
ರಂಜಿಪುದು (ಸಾಳೃಛಾ. ೨-೬). ([ಸಂ.] 
ವಾರಿನಿರ್ಗಮ (ನಾ). ೧. ನೀರು ಹೊರಬರುವ 4 
*"ವಾರಿನಿರ್ಗಮಂ ಪುಟಭೇದಂ'' (ವಸ್ತುಕೋ ೨೫-೧೮). [ಸ೦.] 


* ಬರೆ (ಸಾಳ್ವಭಾ. ೩೦-೨). 


(ಮಂಗರಾ. ೯-೩೧). 


. ನೀರಿನ ಸುಳಿ: 


೭೮೫೩ 


- 


0 


40 


ವಾರಿಶಿಲೆ 


ವಾರಿಪಂಚಕ (ನಾ). [ವೀಶ್ಯೆ ] ಕರಣಹಸಿಗೆಯ ಪಂಚೀಕರಣಗಳಲ್ಲಿನ ಒಂದು 
ಪಂಚಕ : ಸಾರೆ ಬುದ್ದಿಯಪಾನವಾಯು ಜಿಹ್ಮೇಂದ್ರಿಯಮುಮಾ ರಸಂ 
ಗುಹ್ಮೇಂದ್ರಿಯಂಗಳ್ಳೆದು ನೋಡೆ ವಾರಿಪಂಚಕವಿನ್ನು ಹಂಕಾರವಾವ್ಮಾನವಾಯು 
ನೇತ್ರೇಂದ್ರಿಯದೊಳು (ಎೀಶೈಪು ೭-೩-೧೨). |ಸಂ.] 

ವಾರಿಫೇನ (ನಾ). ೧. ನೀರಿನಲ್ಲಿ ಬರುವ ನೊರೆ ; ಬುರುಗು ; ಬುದ್ದುದ. 
೨. ಒಂದು ಬಗೆಯ ಸಸ್ಕ ; ಕಡಲ ನಾಲಗೆ : ""ವಾರಿಫೇನಂ ಕಡಲನಾಲಗೆಯದಕ್ಕು'' 
(ಮಂಗರಾ. ೪೩-೪೨). ಸಂ.) 

ವಾರಿಬಂಧ (ನಾ). ಆನೆಗಳನ್ನು ಹಿಡಿಯುವುದು : ಈಗಿನ "ಖೆಡ್ಡಾ' 
ಕಾರ್ಯಕ್ರಮದಂತೆ ಅವುಗಳನ್ನು ಹಿಡಿಯುತ್ತಿದ್ದಂತೆ ಊಹಿಸಬಹುದು. ಇದನ್ನು 
ಅಭಿಲಷಿತಾರ್ಥಚಿಂತಾಮಣಿಯಲ್ಲಿ “ವಾರಿಬಂಧ'ವೆಂದು ಕರೆದಿದೆ 

[ಸಂ.) 

ವಾರಿಭರ (ನಾ). ನೀರಿನ ಹೊಡೆತ,--ರಭಸ : ವಾರಿಭರಂಗಳಿಂ ಗಳಿತಮಾಗೆ 
ಮನೋಹರಿಯಂಗರಾಗಂ . . ತಳಿದನುಜ್ವಳಕುಂಕುಮಪಂಕದಿಂ ಪ್ರಿಯಂ 
(ಲೀಲಾವ. ೧೩-೧೪೯). (|ಸಂ.) 

ವಾರಿಯಂತ್ರ (ನಾ). ೧. ನೀರನ್ನು ಚೆಲ್ಲುವ ಯಂತ್ರ ; ಜಟ 
ನೃಪಕರವಾರಿಯಂತ್ರಮುಖಮುಕ್ತಮೃಗೋದ್ಭವಮಿಶ್ರಧಾರೆಗಳ್‌ ದ್ವಿಪಪತಿಕುಂಭಸನ್ನಿಭ 
ಕುಚಾಚಲಮಂ ಮುಗಿಲಂತೆ ಮುತ್ತೆ (ರಾಜಶೇ. ೧೦-೭೫). ೨. ನೀರನ್ನು ಮೇಲೆತ್ತುವ 
ಯಂತ್ರ, - ಚಕ್ರ. (ಸಂ! 

ವಾರಿರಮ್ಯ (ನಾ). ಕಡಲು ; ಸಮುದ್ರ : “ವಾರಾಶಿ ಸಿಂಧು... 
ವಾರಿರಮ್ಯಂ'' (ಮಂಗರಾ. ೧೨೦-೨). [೫೦.] 

ವಾರಿರುಹ(ನಾ). ಎ ವಾರಿಜ : ವಾರಿರುಹಕ್ಕಿನಂ ಕುವಲಯಕ್ಕಮೃತಾಂಶು 

ಈಶೃರಭಕ್ತಿಗೆ ಭಕ್ತನಾಸೆಮಾಳ್ಪೋರಗೆಯಾಗಿ ಸಂಕಿಲಿಯೊಳಂ 

ನೆರೆವಾಸೆಯೊಳಿರ್ದ ಸೌಂದರಂ (ನಂಬರ. ೧೪-೨) ; ದರವಿಕಸದ್ದಾರಿರುಹಮನಾ ಕಾಂತೆ 
ನಿಶೆಯ ಕಡೆಯೊಳ್‌ ಕಂಡಳ್‌ (ಪುಷ್ಪಪು. ೩-೧೨೦). ಸಂ.) 

ವಾರಿರುಹಸಂಭವ (ನಾ). ಎ ವಾರಿಜಭವ : ಇಂದ್ರನಲ್ಲಿ ಮಿಗೆ ನಿರ್ಜರರಂ ನೆಚೆ ಕೂಡಿ 
ಕೊಂಡು ಬಂದಾತುರನಾಗಿ ವಾರಿರುಹಸಂಭವನಂ ನುತಿಗೆಯ್ದು (ಲಾಸ್ಮರಂ. ೧-೨). [ಸಂ.) 

ವಾರಿರುಹಾಕರ (ನಾ). ಕಮಲಗಳಿರುವ ಸರೋವರ ; ತಾವರೆಯ ಕೊಳ : 
ಉಗುರ್ವಿಸಿಯಪ್ಪುವೊರ್ಮೆ ಪುಗೆ ವಾರಿರುಹಾಕರವಾರಿ ಸುಯ್ಮ ಬೆಂಕೆಗಳೊಳೆ ಪೊಕ್ಕ 
ನಂದನವನಂ ಕೊರಗಿರ್ಪವು . . ಮದೀಯ ವಿಯೋಗದೊಳೆನ್ನ ನಲ್ಲಳಾ 
(ಶಾಂತಿಪು ೮-೯೫). 1ಸಂ.1 

ವಾರಿವಾಹ (ನಾ). ಮೋಡ ; ಜಲದ : “'ಸ್ತನಯಿತ್ನು ವಾರಿವಾಹಂ ಘನಾಘನಂ 
ಧೂಮಯೋನಿ ಮೇಘಂ ಜಲದಂ'' (ವಸ್ತುಕೋ. ೧೦-೫೮). [ಸಂ.) 

ವಾರಿವಾಹವಾಹ (ನಾ). ಮೋಡವನ್ನು ವಾಹನವನ್ನಾಗಿ ಉಳ್ಳವನು ; ಇಂದ್ರ : 
ವಾರಿವಾಹವಾಹನೊಳೊದವಿದ ವೈರದಿಂ ವಾರಿಧಿಯೊಳ್ಳೊಕ್ಕ ಭೂರಿಭೂಧರಂಗಳ್‌ 
ಪಳಂಚಲೆಂದು ಪಟುತೆಯಿಂದಿದಿರ್ಚಿ ನಿಂದವೆಂಬಂತೆ ಸಾರ್ತಂದು (ರಾಜಶೇ ೧-೧೦೨ ವ). 


(ಕಶಾಅ. ೨೬೩). 


ಉದ್ಯತ್ಸಮುದ್ರಕಕ್ಕುಂ 


[ಸಂ.1 
ವಾರಿವಿಹಾರ (ನಾ). ಎ ವಾರಿಕೇಳಿ : ಲಲಿತಲತಾಂಗಿಯರ್‌ ತುಮುಳಕೇಳಿಯ 
ವಾರಿವಿಹಾರದೊಳ್‌ ಪಳಂಚಲೆವವನೀಶನಂದನನನಾಜದೆ . . . ಒಡ್ಡಿದರ್‌. . . 
ಆಬ್ದವಿಚಿತ್ರಪತ್ರಮಂ (ಶಾಂತಿವು. ೮-೩೮). 1ಸಂ.1 
ವಾರಿಶತ್ರ (ನಾ). ನೀರನ್ನು ದಾನಮಾಡುವ ಸ್ಥಳ ; ಅರವಂಟಿಗೆ : 


ಭೈರವದೇವರ್ಗ್ಗಲ್ಲಿಯ ವಾರಿಶತ್ರಕ್ಕಂ ಸರ್ವನಮಶ್ಶಮಾಗೆ ಬಿಟ್ಟ ಕನ್ನೆ ಮುನ್ನುಆಜ ಬಳಿಯ 
ದುದ್ದಿಯಾಲು (ಸೌಇಇ. 1-4, ೧೧೯-೩೧; 1057). (ವಾರ್ಮಿ 3” ಶತ್ರ] 

ವಾರಿಶಿಲೆ (ನಾ). ೨ ವಾರಿಕಲ್‌ : ಆಜ್‌ವು ಮಹದಲ್ಲಿ ಬೆರಸುವಾಗ ವಾರಿಶಿಲೆ 
ನೋಡ ನೋಡಲಿಕ್ಕೆ ನೀರಾದಂತೆ ಇರಬೇಕು (ಮೋಳಿಮಾ. ೨೭೦-೫); ಬಜ್ಜರದ 
ರತ್ನವೃಷ್ಟಿಯನುಜ್ಜವದಿಂದಮರರೆಯ್ದೆ ಸುಂದರಪತಿಗಂ ಸಜ್ಜೆನಿಸಿ ಕರೆದರೋ ಎನೆ 
ಪಜ್ಜಳಿಸಿದ ವಾರಿಶಿಲೆಗಳೇನೊಪ್ಪಿದವೋ (ಹಾಲಾಸ್ಮ. ೨-೩-೮). [ಸಂ. ವಾರಿಶಿಲಾ] 


ವಾರಿಶೂಕ 


ವಾರಿಶೂಕ (ನಾ). ನೀರಿನ ಮೇಲಿನ ಪಾಚಿ ; ಹಾವಸೆ : ""ವಾರಿಶೂಕಂ ಶೈವಳಂ 
ಸೇವಾಳಮೆನೆ ಹಾವಸೆಗೆ ಪೆಸರು'' (ಮಂಗರಾ. ೧೪-೧೮).  |ಸಂ.1 

ವಾರಿಷ "ಬರಿಸ' ನೋ 

ವಾರಿಸು (ಕ್ರಿ). ೧. ಬೇಡವೆಂದು ಹೇಳು; ನಿರೋಧಿಸು ; ತಡೆ: ""ಬಾರಿಪುದೆನೆ 
ವಾರಿಪುದದು'' (ಚತುನಿ. ೭೬); ಶ್ರೀವರ್ಧನಂ ಮೊದಲಾಗಿ ಅನಿಬರುಂ . . . ಕೈದುಗಳತ್ತ 
ಕೈಯಂ ನೀಡಲ್‌ ಬಗೆವನ್ನೆಗಂ ಭಟ್ಟಾರರ್‌ ವಾರಿಸಿದರ್‌ (ವಡ್ಡಾರಾ. ೯೯-೧೮); 
ವನವಾಸದೊಳರ್ಪೆನೆಂದು ದುರ್ವಾರಪರಾಕ್ರಮಂ ತಳರೆ ಬಾರಿಸಿ ವಾರಿಸಿ ಕುಂತಿ ಮಾದ್ರಿ 
ಯರ್‌ ಬೆನ್ನಬೆನ್ನನೆ ಬರೆ (ಪಂಪಭಾ. ೧-೧೧೪). ೨. ಇಲ್ಲದಂತೆ ಮಾಡು ; ನಿವಾರಿಸು : 
ತೊಡೆಯುತ್ತುಂ ತೊಂಡೆವಾಯಂ ಶ್ರಮಜಲಕಣಮಂ ಮೇಲುದಿಂ ವಾರಿಸುತ್ತುಂ 
(ಸೂಕ್ತಿಸು. 6-೧೬೭); ಹಸಿವು ನೀರಡಕೆ ಸಂತಾಪವ ನೆಟೆ ವಾರಿಸಿಕೊಂಡು ಬಲಗೂಡಿ ತೆರಳು 
(ಮೋಹತ. ೧೯-೬೦). 'ಬಾರಿಸ್ಕು' ಪರಾ. 1ಆ ವಾರಣ + - ಇಸ್ಬು] 

ವಾರಿಸೇಚನ (ನಾ). ನೀರನ್ನು ಚಿಮುಕಿಸುವುದು ; ಜಲವನ್ನು ಸಿಂಪಡಿಸುವುದು : 
ವೀರರತಿಸಾಮ್ರಾಜ್ಯಪಟ್ಟದೊಳ್‌ ಬೆಮರ್ವನಿಯ ವಾರಿಸೇಚನದಿಂದೆ ಕೃತಕೃತ್ಮನಾದಂತೆ 
ರಾರಾಜಿಸಿದವು (ಜೈಮಿಭಾ. ೧೧-೨೪). [ಸಂ.] 

ವಾರು (ನಾ). ಉದ್ದವನ್ನು ಆಳೆಯುವ ಒಂದು ಅಳತೆ ; ಒಂದು ಗಜ : 
ಹತ್ತವಾರೀನ ಹೂವಿನ ಶಾಲ್ಲೋಳು (ಮಲ್ಲಿಗೆ. ೧೩) ; ಒಂದು ವಾರು ಕೆಂಪು ಅರಿವೆಗೆ 
ಹತ್ತಾಣೆ (ಚೀನಬಾ. ೧೮೫). (<-- ಮರಾ. ವಾರ್‌। 

ವಾರುಣ (ಗು). ೧. ವರುಣನಿಗೆ ಸೇರಿದ, -ಸಂಬಂಧಪಟ್ಟ. (ನಾ). 
೨. ಒಂದು ಬಗೆಯ ಅಸ್ತ್ರ ; ವಾರುಣಾಸ್ತ್ರ. ೩. ನೀರು. ೪. ಒಂದು ಊರಿನ 
ಹೆಸರು: ಆಚನ ಚಮುಂಡರನು ಆ ಭಠರಕರು ವಾರುಣದ ಸಾಂಧಿನಾಥಸ್ಪಮಿಯ 
ಮಡಿಸಿದರು (ಎಕ. ೪ (ನು, ಮೈಸೂರು. ೧೮೦-೩; 10 ನೆಯ ಶತ). ([ಸಂ.] 

ವಾರುಣಪತ್ರಿ (ನಾ). ವರುಣಮಂತ್ರದಿಂದ ಅಭಿಮಂತ್ರಿಸಿ ಬಿಡುವ ಬಾಣ,- 


ಅಸ್ತ್ರ ; ವಾರುಣಾಸ್ಟ್ರ : ಜ್ವಳನಪತತ್ರಿಯಂ ಕಡಿದು ವಾರುಣಪತ್ರಿಯಿನೈೆಂದ್ರಬಾಣಮಂ 


ಕಳೆದು . . . ಕಾದಿದನೇಂ ಕಲಿಯೋ ಗುಣಾರ್ಣವಂ (ಪಂಪಾ. ೧೧-೪೩). 
(೫೦. ವಾರುಣಪತ್ರಿನ್‌] 
ವಾರುಣಪುರಾಣ (ನಾ). ಹದಿನೆಂಟು ಉಪಪುರಾಣಗಳಲ್ಲಿ ಒಂದು : 
ಸನತ್ಕುಮಾರಪುರಾಣ ನಾರಸಿಂಹಪುರಾಣ . - ವಾರುಣಪುರಾಣ . 
ಭಾರ್ಗವಪುರಾಣವೆಂಬವೇ . . , ಹದಿನೆಂಟು ಉಪಪುರಾಣಂಗಳ್‌ (ವಿವೇಕ. ೭). (ಸಂ.] 


ವಾರುಣಸ್ನಾನ (ನಾ). ಐದು ಬಗೆಯ ಸ್ನಾನಗಳಲ್ಲಿ ಒಂದು ; ನೀರಿನಿಂದ 
ಮಾಡುವ ಸ್ನಾನ : ದಿವ್ಮಸ್ನಾನ ವಾರುಣಸ್ನಾನ ವಾಯವ್ಕಸ್ನಾನ ಮಾನಸಸ್ನಾನ 
ಆಗ್ನೇಯಸ್ನಾನವೆಂಬ ಪಂಚವಿಧಸ್ನಾನಂಗಳ್‌ (ವಿವೇಕ. ೧೪೫); ಜಲದಿಂದ ಮಾಡುವ 
ಸ್ನಾನವೇ ವಾರುಣಸ್ನಾನ (ಅಷ್ಟಾವಿ. ೪). [ಸಂ.] 

ವಾರುಣಾಸ್ತ್ರ (ನಾ). ಎ ವಾರುಣಪತ್ರಿ : ಅನಲಾಸ್ತ್ರದಿನಿಸೆ ದಿವಿಜಂ ದನುಚೇಂದ್ರಂ 
ವಾರುಣಾಸ್ತ್ರದಿಂ ಖಂಡಿಸಿದಂ (ಪಂರಾಮಾ. ೧೦-೨೦೭) ; ಸುಧನ್ನ್ವಂ ಕೆರಳ್ಹು 
ಕೋದಂಡಕತಿವೇಗದೊಳ್ಳಾರುಣಾಸ್ತ್ರಮಂ. . . ತೆಗೆದೆಚ್ಚಂ (ಜೈಮಿಛಾ. ೧೩-೧೩). (ಸಂ.] 

ವಾರುಣಿ (ನಾ). ೧.-ವರುಣನ ದಿಕ್ಕು ; ಪಶ್ಚಿಮ ; ಪಡುವಲು : ""ವಾರುಣೀ, 
ಪ್ರತೀಚೀ, (ಪ್ರತ್ಮಕ್‌) - ಈ ೩ ಪಡುವಣ ದೆಸೆ'' (ಹಲಾಯು. ೧೭-೧೦೧). ೨. ವರುಣನ 
ಹೆಂಡತಿ : ಲಂಬೂಷೆ - ವಾರುಣ್ಮಾದರ್ಶೆ ಶ್ರೀ ಶ್ರೀ ಧೃತಿಯೆಂಬೆಣ್ಬರುಂ 
ದಿಕ್ಕನೈಯರಂ ಮರುದೇವಿಮಹಾದೇವಿಗೆ ಚಾಮರಮನಿಕ್ಕಲುಂ . . . ಸೌಧರ್ಮೇಂದ್ರಂ 
ಬೆಸಸುವುದುಂ (ಆದಿಪು ೭-೩ ವ) ; ವಾರುಣಿ [ಪಾಠಾಂ. ಧಾರಿಣಿ] ಕಳ್ಳನೀಂಟಿ ಮಟ್‌ದಿಕ್ಕಿದ 
ಬಟ್ಟಲೊ . . . ಪೇಟ್‌ನಲ್ಕೆ ನೀಹಾರಮಯೂಖಮಂಡಲಮದೇನೆಸೆದಿರ್ದುದೊ 
ಪಶ್ಚಿಮಾದ್ರಿಯೊಳ್‌ (ಲೀಠಾವ . ೩-೩). ೩. ಪಶ್ಚಿಮ ದಿಕ್ಕನ್ಮೆ ; ಪಶ್ಚಿಮಾಂಗನೆ. 
೪. ಹೆಂಡ ; ಮದ್ಕ : ಆವಂ ಗಡ ವಾರುಣಿಯಂ ಸೇವಿಸಿ ನಾಣ್ಣಿಡದನುಬೌದನಂಬರಮಂ 
ರಾಜೀವಸಖಂ ವಾರುಣಿಯರ ಸೇವಿಸಲೊಡಮಾತ್ಮತೇಜಮಸ್ತಮಿಸುವಿನಂ 
(ಪಂರಾಮೂ ೧೧-೧೭೯). &, ೪ : ತುಂಬಿದ ರಕ್ತತೆಯಿಂ ನಿಜಬಿಂಬಂ ವಾರುಣಿಯನೊಸೆದು 
ಸೇವಿಸೆ ನಾಣ್ಗೆಟ್ಟಂಬೋಲ್‌ ತೇಜಂ ಮಸುಳ್ತಿನಮಂಬರಮಂ ಬಿಸುಟನಾಗಳಂಬುಜಮಿತ್ರಂ 


೭೮೫೪ 


20 


30|. 


40 


ವಾರ್ಡು 


(ಪಂಪಭಾ. ೩-೨೩) ; ದಿನಲಕ್ಷ್ಮೀಕಾಂತೆ ಮೆಯ್ಬಿಟ್ಟೆಟೌದು ಗಗನರಂಗಾಗ್ರದಿಂ ವಾರುಣೀ 
ಸೇವನೆಗೆಯ್ತರ್ಪಲ್ಲಿ (ಕಾದಂಪೂ. ೫೦೭). ೫. ಒಂದು ಬಗೆಯ ಗರಿಕೆ ಹುಲ್ಲು ; 
ದೂರ್ವೆ. ೬. ಒಂದು ನಾಡಿಯ ಹೆಸರು : ತರಳ ತಿಳಿ ನಾಡಿಗಳ ಚೌದಶಗಳಿಗೆ 
ನಾವುಗಳಾಯುರು ಸುಷುಮ್ಮೆಯು ಪಿಂಗಳೆಯು ಯಿಡಾ ಸರಸ್ವತಿ ಪೂಷ ವಾರುಣಿ (ಗಗತಾ. 
೯-೧). ೭. ಒಂದು ಬಗೆಯ ಗಿಡ ಮತ್ತು ಅದರ ಕಹಿಹಣ್ಣು; ಹಾವುಮೆಕ್ಕೆ : 
“ವಾರುಣಿ(ಖಾಣಂ. 9] ಬಲಿರ್ಬುಧ್ನಾಕ್ಷಿ ಹಾವುಮೆಕ್ಕೆ'' (ಮಂಗರಾ. ೪-೪೪). ಆ. ಒಂದು 
ಬಗೆಯ ಮರ; ಬಯಿನೆ : “ವಾರುಣಿ (ಪಾಕಾಂ. ವಾರಣ]ಮೆನಲ್‌ ಬಯಿನೆ'' 
(ಮಂಗರಾ. ೩೫-೧೫). ೯. [ಜ್ಯೋತಿ] ಒಂದು ನಕ್ಷತ್ರದ ಹೆಸರು; ಶತಭಿಷ 
ನಕ್ಷತ್ರ: ನುತ ವೈಶಾಖದ ಬಹುಳ ಪ್ರತಿಪದಿಯೊಳ್‌ ಚೌತಿವೆರಸು ವಾರುಣಿಗಿ 
(ಮಿ)ವಟೊಳ್‌ ಸತತಂ ಮಲ್‌ ಕೊಳ್ಳದೊಡೊಳ್ಳಿತು ಕೊಂಡೊಡೆ ಪೊಲ್ಲವೆಂದನೊಳ್ಳಿನ 
ಅಟ್ಟಿಂ (ಆಅಟ್ಟಮ. ೮-೯). ೧೦. ಚೈತ್ರಕೃಷ್ಣತ್ರಯೋದಶಿ. (ಸಂ. ವಾರುಣೀ। 

ವಾರುಣಿನಾಡಿ (ನಾ). ಎ ವಾರುಣಿ ೬ : ಗೋದೆ ವಾರುಣಿನಾಡಿಯಲ್ಲಿ . . . 
ಪುಟ್ಟಿಪಾದು ಅಲ್ಲಿಗಲ್ಲಿ ಪೊಂದಿಕೊಂಡಿಪ್ಸವು (ಹಸಾರ. ಆ-೧೯ ತಾತ್ಪರ್ಯ). 

(ಸಂ. ವಾರುಣೀನಾಡಿ) 

ವಾರುತಿ "ವಾರತೆ' ನೋ. 

ವಾರುಧಿ (ನಾ). ಕಡಲು ; ಸಮುದ್ರ : ಕೂಡಲಸಂಗನ ಶರಣರು ರಸದ 
ವಾರುಧಿಗಳು (ಬಸವ. ೭೯೧) ; ಆಖಿಳಜಗದಳಲುರಿಯ ನಂದಿಸುವ ಪಾರದಿಯೆ 
ಸಂಸಾರವಾರುಧಿಯನುತ್ತರಿಪ ಗುರುಪಾದವ ತಂದು ತೋಳ್‌ತ್ತಲಾ (ಹಚಕಾ ೫-೮೪). 

[ಆ ಸಂ. ವಾರ್ಧಿ, ವಾರಿಧಿ] 

ವಾರುವ (ನಾ). ಕುದುರೆ ; ಅಶ್ವ ಕ 
ಅದ ಗಾರುಮಾಡಿ ಹೊಯ್ಯುವರೇ ಮಿಡಿಯನು (ಮೋಳಿಮೂ. ೫೨-೨೧೪) ; ಪಲವುಂ 
ವಿಧಂಗಳಿಂ ತುಜುಗಿ ಮೆಟ್ಟುವ ವಾರುವದೊಂದು ವಲ್ಲನಕ್ಕಲುಗೆ ಕದಂಪಿಮೊಳ್‌ 
ಕನಕಕುಂಡಲಂ (ಚಂದ್ರಪು ೩-೫೧) ; ಬರಬರಲ್‌ ವಾರುವನ ಮಹ್‌ ಗರ್ದಭಾಕಾರ 
ಮಾದೊಲಾಯ್ತು (ಜಟಪು ೩೧-೨೦). "ವಾವುರ' ಪರಾ. 

[?. / ತೆಲು. ವಾರುವ, ವಾವುರ. / ಸಂ. ವಾಡವ] 

ವಾರುವದಳ (ನಾ). ಕುದುರೆಯ ಸೈನ್ಮ ; ಅಶ್ವದಳ : ವಾರುವದಳ ಸಹ 

ರಣಧೂಳಿಖಾನ ಮುಂದೋರಂತೆ ನಡೆದನುಬ್ಬಿನಲಿ (ಕಂನವಿ. ೧೧-೪೩). 
(ವಾರುವ 4 ದಳ್ಕ (ಇ ದಲ)] 

ವಾರುವಸೇನೆ (ನಾ). ಇ ವಾರುವದಳ : ಆನೆಗಳು ಮುಗ್ಗಿದವು ವಾರುವಸೇನೆ 

ಕಾಲನು ನಿಗುರಿದುವು (ಮೂಲರಾ. ೧-೪೧). ಗ(ವಾರುವ + ಸೇವೆ] 

ವಾರ್ಮೆ (ನಾ). ವೇಶ್ಶೆ ; ವಾರಸ್ತ್ರೀ : ನಾರಿಯ ನಯನಾಪಪಾರಿಯ ಚಿತ್ತಾನುಸಾರಿಯ 
ಸುಖಸೌಖ್ಯತೆಯ ವಾರೆಯ ರಂಗನ ವಿರಹೆಯ ರತಿಸುಖವಾರಿಯದೆಂದು. ಘಟಿಪುದೊ 
(ಶತಸಾಂ. ೨೩೬-೧೬). ಸಂ. ವಾರಾ) 

-ವಾರ್ಕೆ "- ವರ್ಮೆ' ನೋ. 

ವಾರ್ಚರ (ನಾ). ನೀರಿನಲ್ಲಿ ಚಲಿಸುವುದು ; ಜಲಚರ ; ಮಾನು : ವಾರ್ಚರ 
ಕಮಠ ಕಿಟಿ ನರಸಿಂಹ ವಾಮನಾಖ್ಮಾಚ್ಮುತ ಮಹಾವತಾರಾಪಹರ ಕಥೆಗಳಂ . . 
ನಿಚ್ಚನಿಚ್ಚಂ ಪರಿಸುವರ್‌ (ರಾಘಚ. ೧-೩೬). [ಸಂ.] 

ವಾರ್ಚರದ್ರಜ (ನಾ). ಮಾನನ್ನು ಧ್ವಜದಲ್ಲಿ ಉಳ್ಳವನು ; ಮನ್ಮಥ ; 
ಮಾನಕೇತನ : ವಾರ್ಚರಧ್ವಜ ಯಮ ತ್ರಿಪುರದಹನಜ ಮಸ್ತಹೃತಿ ದಕ್ಲಾಧ್ವರಗಳ 
. ೬ . ಪೌರಾಣಕಾವ್ಮಂಗಳಂ ಬಿಡದೆ ನಿಚ್ಚನಿಚ್ಚಂ ಪಠಿಸುವರ್‌ (ರಾಚ. ೧-೩೬). 1ಸಂ.1 

ವಾರ್ಡು (ನಾ). ೧. ಪಟ್ಟಣದ ಆಡಳಿತವಿಭಾಗ : ಈಗ ಮೂರುಸಲವಾದರೂ 
ಈ ವಾರ್ಡಿಗೆ ಅವರೊಬ್ಬರು ಆರಿಸಿ ಬರಲೇಬೇಕು (ಅಪನಾ. ೪6). ೨. ಆಸ್ಪತ್ರೆ 
ಮೊದಲಾದ ಕಡೆ ರೋಗಿಗಳಿಗೆ ಚಿಕಿತ್ಸೆಗಾಗಿ ನಿಗದಿ ಮಾಡಿರುವ ಸ್ಥಳ, - 
ಭಾಗ : ಉಳಿದ ವಾರ್ಡುಗಳಲ್ಲಿ ಪೇಶಂಟರು ನಿಮ್ಮ ದಾರಿ ಕಾಯುತ್ತಿರಬಹುದು 
(ಎಜಯಾ. ೧೯) ; ಆಸ್ಪತ್ರೆಯಲ್ಲಿ ಮೂಲೆಯ ವಾರ್ಡೊಂದರಲ್ಲಿ ಆವಾಸಸ್ಥಾನವಾಗಿದ್ದ ಈ 
ದೇಹದಿಂದ ತುಂಬ ನೊಂದು ಅಗಲಿದೆ (ಎಮುಕ. ೬೪). [<— ಇಂ. wa] 


ವಾರ್ತ 


ವಾರ್ತ (ಗು). ೧. ಉತ್ತಮಸ್ಥಿತಿಯಲ್ಲಿರುವ ; ಆರೋಗ್ಯವಾದ: «8. 
೨. ಸಾರವಿಲ್ಲದ ; ಸತ್ತೃರಹಿತವಾದ : 8). (ನಾ). ೩. ಆರೋಗ್ಯ ; ಕ್ಷೇಮ: 
(ಅ. ೪. ಕೆಲಸಕ್ಕೆ ಬಾರದ ವಸ್ತು: «8. ೫. ಕೀಳುತನ ; ಕ್ಷುದ್ರತನ: «8. 
೬. ಸಮಾಚಾರ ; ವಾರ್ತೆ: «8. ೭. ವೈದಿಕಪದ್ದತಿ: (8. ೮. ಜಾಣ್ಮೆ; 
ಚಾತುರ್ಯ: «8. ೯. ನೋಡಿದುದು ; ಪ್ರತ್ಯಕ್ಷ: (8. ೧೦. ಆರೋಗ್ಯವಂತ ; 
ಸ್ವಸ್ಥವಾಗಿರುವವನು: "“ಕಲ್ಮನೆನೆ ವಾರ್ತನೆನೆ ಕುತ್ತವಿಲ್ಲದನಕ್ಕು'' (ಮಂಗರಾ. ೭೧-೧೯). 
೧೧. ವೃತ್ತಿನಿರತನಾದವನು ; ಉದ್ಯೋಗಶೀಲ ವ್ಯಕ್ತಿ. (ನ ಸಂ. ವಾರ್ತ] 

ವಾರ್ತಾಣಲಾಖೆ (ನಾ). (ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ) ಸಮಾಚಾರವನ್ನು 
ತಿಳಿಸುವ ಇಲಾಖೆ : ಭಾರತಸರ್ಕಾರದ ವಾರ್ತಾಇಲಾಖೆಯವರು ಚಿತ್ರಪ್ರದರ್ಶನವನ್ನು 
* - * ನಡೆಸಿದರು (ನಿಟ್ಟೂಶಾಂ. ೧, ಅಂಕೆ). (ಸಂ. ವಾರ್ತಾ) 3 ಇಲಾಖೆ] 

ವಾರ್ತಾಕ (ನಾ). ಒಂದು ಬಗೆಯ ಸಸ್ಕ ಮತ್ತು ತರಕಾರಿಯಾಗಿ ಬಳಸುವ 
ಆದರ ಕಾಯಿ ; ಬದನೆ : ಹಗರಣಿಗರು ಕಂಗೊಳಿಪ ಸರ್ವಾಂಗಭಸಿತವಾರ್ತಾಕಫಲ 
ಲಿಂಗಕುರವಣೆಯ ಜೆಡೆಗಳ ಧರಿಸಿ ಬರಲು (ಲಶಿಚಂ. ೩೨-೧); ಬಸವಣ್ಣನಂ ಬಂದಿವಿಡಿಯ 
ವೇಳ್ಕೆಂದು ಸಂತಸದೆ ತಸ್ಮರರೆಯ್ದೆ ತಮ್ಮ ಕಂಠಂಗಳೊಳಗೆಸೆವ ವಾರ್ತಾಕದೊಳ್ಳಿಡಿಗಳಂ 
ಧೌತವಸ್ವಂಗಳಿಂ ಕಟ್ಟಿಕೊಂಡು ಮಿಸುಪ ಭಕ್ತರ ನಡುವೆ ಬಂದಿರಲ್‌ 
(ಆ ೧-೧೩-೧೬). |X. 

ವಾರ್ತಾಚರ (ನಾ). ಸಮಾಚಾರವನ್ನು ತೆಗೆದುಕೊಂಡು ಹೋಗುವವನು ; 
ಸುದ್ದಿಯನ್ನು. ತಲಪಿಸುವವನು ; ದೂತ : ನಿಜಾಗಮನವಾರ್ತೆಯಂ ಜನಕನಲ್ಲಿಗೆ 
ವಾರ್ತಾಚರರ ಕೈಯೊಳಟ್ಟುವುದು೦ (ಚಂದ್ರು ೬-೮೭ ವ). (ಸಂ.] 

ವಾರ್ತಾಪ್ರಪಂಚ (ನಾ). ಸಮಾಚಾರದ ವವರ ; ಸುದ್ದಿಯ ವಿಸ್ತಾರ : 
ವೀರನೊಳಂಬಂ ವೀರಮೇಳಾಪಕದೊಳಿರ್ದು ವಾರ್ತಾಪ್ರಪಂಚಮಂ ತಂತಮ್ಮ 
ಸುದ್ದಿಕಾಅರಿಂ ಕೇಟ್ದು (ಸೌಇಇ 30, ೪೯-೨೩; 1070). |ಸಂ.] 

ವಾರ್ತಾಫಲಕ : (ನಾ). ಸಮಾಚಾರವನ್ನು ಬರೆದಿರುವ ಹಲಗೆ ; ಸುದ್ದಿಯ 
ಹಲಗೆ : ದಾರಿಯ ಒಂದು ಚೌಕದಲ್ಲಿ ವಾರ್ತಾಫಲಕ ಇತ್ತು (ಕಥಕ. ೪೪). [ಸಂ.] 

ವಾರ್ತಾಭಾರ (ನಾ). ಗಹನವಾದ ಸುದ್ದಿ, -ಸಮಾಚಾರ : ಊರೊಳಗೆ 
ಗುಜುಗುಜಿಸಿ ವಾರ್ತಾಭಾರ ಮಸಗಿತು ನೆರೆದ ನೆರವಿಯೊಳು (ಕುವ್ಮಾಎ. ೩-೧೦೬). 10.1 

ವಾರ್ತಾವಹ (ನಾ). ೧. ಸಮಾಚಾರವನ್ನು ಅಥವಾ ಸುದ್ದಿಯನ್ನು 
ಮುಟ್ಟಿಸುವವನು. ೨. ಕಾವಡಿಯನ್ನು ಹೊರುವವನು : "“ವಾರ್ತವಹಃ 
ವೈವಧಿಕಃ-೨ ಕಾವಡಿ ಹೊರುವವನ ಪೆಸರು'' (ಸಿದ್ಧಾಂತಿ. ೩೧೨). ([ಸಂ.] 

ವಾರ್ತಾವಾಹಕ (ಗು). ೧. ಸಮಾಚಾರವನ್ನು ಸಾಗಿಸುವ ; ಸುದ್ದಿಯನ್ನು 
ಒಯ್ಯುವ : ಪ್ರಯಾಣಸಾಕರ್ಯಗಳೂ ವಾರ್ತಾವಾಹಕಸಾಧನಗಳೂ ಇಲ್ಲದೆ ಇದ್ದುದೂ 
ಆ ಏಕಚಕ್ರಾಧಿಪತ್ಮದ ಕನಸು ಬರಿಯ ಕನಸಾಗಿಯೇ ಉಳಿದುಕೊಂಡದ್ದಕ್ಕೆ ಕಾರಣಗಳೆಂದು 
ತೋರುತ್ತದೆ (ರಾಜ್ಮಶಾ ೧೦). (ನಾ). ೨. ಸುದ್ದಿಯನ್ನು ಒಯ್ಯುವಂತಹುದು ; 
ಸಮಾಚಾರವನ್ನು ತಲಪಿಸುವಂತಹುದು. ೩. ಸುದ್ದಿಯನ್ನು ಒಯ್ಯುವವನು ; 
ಸಮಾಚಾರವನ್ನು ತಲಪಿಸುವವನು. (ಸಂ.| 

ವಾರ್ತಾಹರ (ನಾ). ೨ ವಾರ್ತಾಚರ : ತಾರಾಪೀಡದೇವನುಂ ವಿಲಾಸವತೀ 
ಮಹಾದೇವಿಯುಮಾರ್ಯಶುಕನಾಸನುಂ ವಾರ್ತಾಹರರನಟ್ಟಿದೊಡೆ (ಕಾದಂಉ. ೬೩೩) ; 
ನಿಜಾಗಮನವಾರ್ತೆಯಂ ಜನಕನಲ್ಲಿಗೆ ವಾರ್ತಾಹ [ಪಾಠಾ. ಚ ರರ ಕೈಯೊಳಟ್ಟುವುದುಂ 
(ಚಂದ್ರಪು. ೬-೮೭ ವ). [ಸಂ.] 

ವಾರ್ತಿ "ವಾರತೆ' ನೋ. 

ವಾರ್ತಿಕ (ನಾ). ೧. ಸಮಾಚಾರಕ್ಕೆ ಸಂಬಂಧಿಸಿದುದು; ಸುದ್ದಿಗೆ ಸೇರಿದುದು. 
೨. ಉದ್ಯೋಗಕ್ಕೆ ಸಂಬಂಧಿಸಿದುದು ; ವ್ಯವಹಾರಕ್ಕೆ ಸೇರಿದುದು. 
೩. ಸಮಾಚಾರವನ್ನು ತರುವವನು ; ಸುದ್ದಿಗಾರ. ೪. ಬೇಹುಗಾರ ; 
ಗುಪ್ತಚಾರ. ೫ ಗುರು ; ಮಹೋಪಾಧ್ಕ್ಮಾಯ. ೬. ವೈಶ್ಯ: 
ವಾರ್ಶಿಕರಕೀರ್ತಿಯೆನೆ ಮಾರ್ಗಣರಮಾರ್ಗಮೆನೆ . . . ಕೈಕೊಳ್ಳದೆ . . . ಕೂಸನಪ್ಪಳಿಸಿ 
(ಜಗವ. ೨-೫. ವ). ೭. ಮೂಲ ಶಾಸ್ತ್ರಗ್ರಂಥಕ್ಕೆ ಬರೆದ ಟೀಕೆ, - ವ್ಯಾಖ್ಯಾನ : 


೭೮೫೫ 


10 


20 


25 


30 


35 


40 


45 


ವಾರ್ಧಕಷಟ್ಟದಿ 


ವಾರ್ತಿಕವೆಂದರೆ ಮೂಲಕಾರರು ಹೇಳಿರುವುದರಲ್ಲಿ ಹೇಳಬೇಕಾದುದನ್ನು ಬಿಟ್ಟಿರುವುದು, 
ತಪ್ಪು ಹೇಳಿರುವುದು, ಹೇಳಿದುದನ್ನೇ ಪುನಃ ಹೇಳುವುದು ಇವೇ ಮೊದಲಾದ 
ದೋಷಗಳನ್ನು ಪರಿಹರಿಸುವ ಗ್ರಂಥ (ಹಿಂದಸಾ. ೧೫೦); ಶ್ರೀಹರ್ಷನು ಬರೆದ ಒಂದು 
ವಾರ್ತಿಕವಿದ್ದಂತೆ ತಿಳಿದು ಬರುತ್ತದೆ (ಭಾರಮಾ. ೨೦. ೮. ಪಾಣಿನಿಯ ಸೂತ್ರಗಳಿಗೆ 
ಕಾತ್ಕಾಯನನು ಬರೆದ ಪ್ರಸಿದ್ಧವಾದ ಟೀಕೆ. (« ಸಂ. ವಾರ್ತ್ತಿಕ। 

ವಾರ್ತಿಕಕಾರ (ನಾ). ೧. ಮೂಲಶಾಸ್ತ್ರಗ್ರಂಥಗಳಿಗೆ ಟಿಪ್ಪಣಿ ಬರೆಯುವವನು; 
ಟೀಕಾಕಾರ; ವ್ಯಾಖ್ಯಾನಕಾರ : ಹಿಂದಿನ ವೃತ್ತಿಕಾರ ವಾರ್ತಿಕಕಾರರ ಅಭಿಪ್ರಾಯಗಳು 
ಕೆಲವು ವಾರ್ತಿಕ ವ್ಮಾಖ್ಯಾನಕಾರರಿಂದ ನಿರಾಕರಿಸಲ್ಪಟ್ಟೆರುವುವು (ಹಿಂದಸಾ. ೧೫೦). 
೨. ಪಾಣಿನಿಯ ಸೂತ್ರಗಳಿಗೆ ಪ್ರಸಿದ್ಧವಾದ ಟೀಕೆಯನ್ನು ಬರೆದ 
ಕಾತ್ಕಾಯನ. (« ಸಂ. ವಾರ್ಶ್ತಿಕಕಾರ] 

ವಾರ್ತೆ (ನಾ). ೧. ನೆಲಸಿರುವಿಕೆ ; ವಾಸಿಸುವಿಕೆ. ೨. ಜೀವನೋಪಾಯ 
ಮಾರ್ಗ ; ವೃತ್ತಿ ; ಉದ್ಯೋಗ : "ಜೀವನಂ, ವೃತ್ತಿ, ಆಜೀವ ವಾರ್ತಾ-ಈ ೪ 
ಬಾಲಕ್ಕೆ” (ಹಲಾಯು. ೯೩-೪೧೭). ೩. ಕೃಷಿ; ವ್ಯವಸಾಯ. ೪. ಜೀವನಕ್ರಮ, - 
ಧೋರಣೆ : ಅಸಿ ಮಹಿ ಕೃಷಿ ವಣಿಗ್ವಿದ್ಧಾಶಿಲ್ಪಕರ್ಮಂಗಳಿಂ ಶುದ್ಧವೃತ್ತಿಯಿಂದ 
ರ್ಥೋಪಾರ್ಜನಂಗೆಯ್ಯ್ವ ವಾರ್ತೆಯುಂ (ಆದಿವು ೧೫-೧೩ ವ). ೫. ಒಂದು ಬಗೆಯ 
ವಿದ್ಮೆ: ನ್ಯಾಯಶಾಸ್ತ್ರದಲ್ಲಿ ವಿದ್ಧೆ ಆನ್ವೀಕ್ಷಕೀ ತ್ರಯಾ ವಾರ್ತಾ ದಂಡನೀತಿ ಎಂದು 
ಸಾಮಾನ್ಯವಾಗಿ ನಾಲ್ಕುವಿಧವೆಂದು ವಿಂಗಡಿಸಿರುವರು . . . ವಾರ್ತಾ ಎಂಬುದು ಕೃಷಿ 
ವಾಣಿಜ್ಯ ಶಿಲ್ಪ ಮೊದಲಾದ ವಿದೆ (ಹಿಂದಸಾ. ೧೧೨). ೬. ಸುದ್ದಿ ; ಸಮಾಚಾರ ; 
ವೃತ್ತಾಂತ : ದೂತಂ ದಷ್ಟನ ವಾರ್ತೆಯಂ ನುಡಿದು ಮೇಗಂ ನೋಚ್ಟೊಡಿಲ್ಲೆಂಗೆ 
(ಲೋಕೋಪ. ೧೦-೬) ; ಮಗನು ರಣದಲಿ ಮಡಿದ ಬೀಡುಗಳೊಳಾದುದು ವಾರ್ತೆ 
(ಕುವ್ಕಾ ೬-೧) ; ಕಲಕಂಠನುಲಿ ಘೋಷಿಸಿತು ಜಗಕೆ ರಾಮಾಗಮನವಾರ್ತೆಯಂ 
(ಶ್ರೀರಾಮಾ. ೧೫-೪೦೪). ೭. ಮಾತು ; ನುಡಿ. ೮. ಬದನೆಗಿಡ. ೯. ದುರ್ಗೆಯ 
ಒಂದು ಹೆಸರು. ೧೦. ಬಹಿರಂಗಪಡಿಸುವುದು ; ಪ್ರಕಟಣೆ. ೧೧. ಸಮಾನ 
ವಾಗಿರುವಿಕೆ ; ಸಮತೆ. ೧೨. ಕೀಳುತನ ; ಕ್ಸುಲ್ಲಕತನ : ""ಸಮದಲ್ಲಿ ಪ್ರತ್ಮಕ್ಷದಲ್ಲ 
ಹೊಲ್ಲೆಹನುಡಿವ ಗುಮಿತದಲಿ ವಾರ್ತೆಯೆಂಬುದು'' (ಮಂಗರಾ. ೧೫-೬೦). 

(ಸಂ. ವಾರ್ತಾ] 

ವಾರ್ತೆಗೇಳ್‌ (ಕ್ರಿ). ಸಮಾಚಾರವನ್ನು ಕೇಳು ; ಸುದ್ದಿಯನ್ನು ಆಲಿಸು : ಅಂತಾ 

ದೆಸೆಯಿನೆಸೆವ ವಿಹಗನಿನಾದಮುಮಂ ವಾರ್ತೆಗೇಳಲಾನೊಡರಿಸಿದೆ೦ (ಕಾದಂಪೂ. ೭೯೦). 
(ವಾರ್ತೆ + ಕೇಳ್‌] 

ವಾರ್ಧಕ (ನಾ). ೧. ಹೆಚ್ಚಳ ; ಅಭಿವೃದ್ಧಿ. ೨. ವಯಸ್ಸಾಗಿರುವಿಕೆ ; 
ಮುದಿತನ ; ಮುಪ್ಪು : ""ವಾರ್ಧಕಂ ಅಂದರೆ ಮುದುಕತನಕ್ಕು ಪೆಸರಾಗುವುದು'' 
(ಸಿದ್ಧಾಂತಿ. ೧೭೯) ; ಬಾಲ್ಕದೊಳ್‌ ವಿದ್ಮಾಭೂಮಿಯರ್ಥ ಮಿತ್ರರೆಂಬಿವನುಪಾರ್ಜಿಸಿ ಬಳಿಯಂ 
ಜವ್ವನದೊಳು ಕಾಮಭೋಗಮನನುಭವಿಸಿ ವಾರ್ಧಕದೊಳು ಧರ್ಮಮೋಕ್ಷಂಗಳಂ 
ಸೇವಿಸುವುದು (ಮಡತಿ. ೧-೫೮ ವ). ೩. ವಯಸ್ಸಾದವನು ; ಮುದುಕ ; ವೃದ್ಧ ಕ 
ಧರ್ಮಜ್ಞರಧರ್ಮಮೆನೆ ವಾರ್ಧಕ!ಪಾಠಾಂ. ವೃದ್ಧ]ರಸಂಬದ್ಧಮೆನೆ ಪಾಸಟೆಯೊಳ್‌ 
ಕೂಸನಪ್ಪಳಿಸಿ (ಜಗಎ. ೨-೫೩ ವ). ೪. ಮುದುಕರ ಗುಂಪು ;;ವೃದ್ಧರ ಸಮೂಹ : 
“ವಾರ್ಧಕಂ . . . ಮುದುಕರ ಗುಂಪಿಗೆ ಹೆಸರು” (ಸಿದ್ಧಾಂತಿ. ೧೯). ೫. [ಛಂದ] 
ಒಂದು ಷಟ್ಪದಿಯ ಹೆಸರು : ಷಟ್ಟದಿ . . . ಇದು ಶರ, ಕುಸುಮ, ಭೋಗ, 
ಭಾಮಿನಿ, ಪರಿವರ್ಧಿನಿ, ವಾರ್ಧಕ ಎಂದಾರು ವಿಧವು (ಕೈಪಿಡಿ. ೯೫. "ವಾರ್ಧಕಷಟ್ಟದಿ' 
ಪರಾ. (ಸಂ.] 

ವಾರ್ಥಕಷಟ್ಟದಿ (ನಾ). |[ಛ೦ದ] ಒಂದು ಷಟ್ಪದಿಯ ಹೆಸರು ; 
""ಪಂಚಮಾತ್ರಾಗಣವು ಒಂದೆರಡು ನಾಲ್ಕೈದನೆಯ ಪಾದಗಳಲ್ಲಿ ನಾಲ್ಕು 
ನಾಲ್ಕೂ, ಮೂರಾರನೆಯ ಪಾದಗಳಲ್ಲಿ ಆರಾರೂ ಒಂದು ಗುರುವೂ ಇದ್ದರೆ 
ವಾರ್ಧಕಷಟ್ಟದಿಯಾಗುವುದು'' (ಕೈಪಿಡಿ. ೯೭) : ವಾರ್ಧಕಷಟ್ಟ್ಪದಿಯ ಚರಣದಲ್ಲಿ 
ಕುಸುಮಷಟ್ಟದಿಯ ಚರಣದ ಇಮ್ಮಡಿ ಗಣಗಳು ಸೇರಿರುತ್ತವೆ (ಛಂದೋವಿ. ೧೮೪). 

[ಸಂ. ವಾರ್ಧಕಷಟ್ಟದೀ] ` 


ವಾರ್ಥಕ್ಕ 


ವಾರ್ಧಕ್ಕ (ನಾ). ವಯಸ್ಸಾಗಿರುವಿಕೆ ; ಮುಪ್ಪು ; ಮುದಿತನ : ಭೀಮವ್ವ 
ವಾರ್ಧಕ್ಕದಲ್ಲಿ ಉಡುಪಿ, ಕಾಶಿ, ಪ್ರಯಾಗಗಳ ತೀರ್ಥಯಾತ್ರೆಯನ್ನು ಮಾಡಿ ಬಂದಳು 

1ಸಂ.7 

ವಾರ್ಧರ (ನಾ). ನೀರನ್ನು ಧರಿಸಿರುವುದು ; ಮೋಡ : ಶರಧಿಯ ರತ್ನಮಂ 
ನೆಚೆಯೆ ಕಳ್ಳು ಜಳಾಹರಣಕ್ಕೆ ಬರ್ಪ ವಾರ್ಧರಕುಳಮೊಯ್ದು ಕೊಟ್ಟೊಡವಚೌಂದ 
ಮಲಂಕೃತಮಾದುದಕ್ಕುಮಂಬರತಳ೦ (ಪುಷ್ಪಪು. ೪-೯೧) ; ಸುರಧನು ರನ್ನವಲ್ಲಣದ 
ಮಾಳ್ಕೆಯೊಳೊಪ್ಪಿರೆ ಬಳ್ಳಿಮಿಂಚು ವಿಸ್ಫುರಿತಖಲೀನದಂತಿರೆ ಘನಧ್ವನಿ ಹೇಷಿತಮಾಗೆ 
ತುಂಗವಾರ್ಧರಮದು ತೋಚೆ ನೀಲತುರಗಂಬೊಲದಂ ಪದೆದೇಟ್‌ (ಶಬಶಂ. ೨-೩೮). 

[ಸಂ.1 

ವಾರ್ಥಿ (ನಾ). ೧. ಕಡಲು; ಸಮುದ್ರ : ಅದಚೊಳ್‌ ವಾರ್ಧಿಯೇಟುಂ 
ಕುಲೋರ್ವೀಧರವೇಯುಂ . . . ಕೂಡೆ ಕಂಡು (ಜಗವಿ. ೩-೬೨); ಗಗನಮಂ ಪೃಥ್ವಿಯಂ 
ವಾರ್ಧಿಯಂ.. . . ಕಾಮಿಸಿದನ್‌ (ಶ್ರೀರಾಮಾ. ೧೨-೩೦೭). ೨. [ಗಣಿತ] ನಾಲ್ಕು ಎಂಬ 
ಸಂಖ್ಯೆಯ ಸಂಕೇತ : ಕರ ಪುರ ವಾರ್ಧಿಯಾಗೆ ಗುರು (ಛಂದೋಂಬು. ೫-೨೪೧). 

ಸಂ.) 

ವಾರ್ಧಿಕ (ನಾ). ೧. ವಾರ್ಧಕ ೨ : ಭವವ ಬಳಸುವ ತನುವಿನಲಿ ಕಾಮಾರ 
ಯೌವನ ವಾರ್ಧಿಕಂಗಳಲಿ ತನು ವಿಕಾರಿಸುವದು (ಕುವ್ಮಾಭೀ ೩-೪೪). ಒಂದು 
ಬಗೆಯ ಹಕ್ಕಿ : ""ವಾರ್ಧಿಕಃ - ಕೆಂದಲೆಗನ ಹಕ್ಕಿ'' (ಓಷಧ. ೧೫೦). ೩. ವ ವಾರ್ಧಕ 
ಷಟ್ಟದಿ : ವಾರ್ಧಿಕದ ಷಟ್ಪದಿಯ ಮೊದಲ ಪದದೇಳಿಗೆಯುಮಿರ್ಪತ್ತು ಮಾತ್ರೆಯಿಂ 
ದೆಸೆದಿರ್ಕುಂ (ಧಂದೋಂಬು. ೫-೨೫೯ ಅಡಿಪದ್ಮ) ; ಷಬ್ಬದಿಗಳಲ್ಲಿ ವಾರ್ಧಿಕ ದೊಡ್ಡದು. ಆದು 
ಐದುಮಾತ್ರೆಗಳ ಗಣದಿಂದ ರಚಿತವಾಗುತ್ತದೆ (ಸಂಶೋಧ. ೧೩೫). [ಆ ಸಂ. ವಾರ್ಧಕ] 

ವಾರ್ಥಿಕೆ (ನಾ). ವಯಸ್ಸಾದವಳು ; ಮುದುಕಿ ; ವೃದ್ಧೆ : ಶಿರದೊಳಗೊಂದು ಕಪ್ಪಿನ 
ಕುರುಳಿಲ್ಲೆನೆ ನರೆತ ವಾರ್ಥಿಕೆಯಲ್ಲೆ ನಾನು (ಭರಚ. ೫೯-೧೧). (ಸಂ. ವಾರ್ಧಿಕಾ। 

ವಾರ್ಥಿವಿಭು (ನಾ). ಸಮುದ್ರದ ಒಡೆಯ ; ವರುಣ : “ಪ್ರಚೇತಸಂ ವಾರ್ಧಿವಿಭು 
ಪಾಶಿ ಪ್ರತ್ಮಗ್ನಿಶಾರಮಣನೆನೆ ವರುಣನಕ್ಕುಂ'' (ಮಂಗರಾ. ೧೫-೧೦). [ಸಂ.] 

ವಾರ್ಧುಷಿಕ (ನಾ). ಬಡ್ಡಿಯ ಹಣದಿಂದ ಜೀವನ ನಡೆಸುವವನು : ಅಂತ್ಮದೊಳು 
ವಾರ್ಧುಹಿಕನನು [ವಾಠಾಂ. ವಾಗ್ದೋಷಕನ। ಕಂಡವರುಗಳ ಭಾಗ್ಯನಿಧಿ ಕದಡಿ ಹರಿವುದು 
(ಕುವ್ಮಾಉ. ಓರಿಇ. ೪-೪೯); ಲೋಭಿ ಚೋರ ಮಲ್ಲ ವಾರ್ಧುಷಿಕ ಪತಿತ ವ್ರಾತ್ಮ 


(ಕರ್ನಾಕ. ೨೮೫). 


Kl 
ಹ 


೭೮೫೬ 


10 


15 


25 


ಸೋಮವಿಕ್ರಯಿಯರಾದಿಯಾದ ದುರಾಚಾರಿಗಳ ಮನೆಗಳೊಳೊರ್ಮೆಯುಂ ತಿರಿದುಂಡ |: 


ದೇಹಮಂ ಪೊರೆಯಲಾಗದು (ಭಾರಶಾಂ. ೩೬-೨೬೫). (ಸ೦.] 

ವಾರ್ಬಿಂದು (ನಾ). ನೀರಿನ ಹನಿ ; ಜಲಕಣ : ವಾರಿದಂ ತನ್ನೊಳೆ ಕತಿಪಯ 
ವಾರ್ಬಿಂದುವಂ ಪೇಟ್‌ ತಂದಂತದಟ್‌೦ದಂ ಲೋಕಮಂ ಶೀವ್ರವುದು (ಜಗಎ. ೧-೪೫) ; 
ದೂದವಿಗವಳಿಂತೆಂದಳ್‌ ಗರಗರಿಕೆ ಕೊರಲೊಳೀ ಕ್ಷಣದೊಳ್ಳಾರ್ಬಿಂದು ಮಿಡುಕೆರ್ದೆಯೊ 
ಳೊದವೆ ಪುಳಿಂದನ ಕಣೆಗಟ್ಟಿ ನಿಂದ ವನಹರಿಣಿಯವೊಲ್‌ (ಯಶೋಚ. ೨-೪೧). [ಸಂ.1 

ವಾರ್ಮಾನುಷಿ (ನಾ). ಅಪ್ಸರೆ ; ಜಲಕನ್ಮೆ : ಜಿತಶತ್ರುವೆಂಬ ಪೆಸರಾಯ್ತನ್ವರ್ಥಂ 
- * ೬ ಭುಜೋತ್ಪಾತಾಸಿಧಾರಾಂಬುವಿಂದಿತ್ತಂ ಶ್ರೀವಧುಗಂ ಜಯಪ್ರಮದೆಗಂ 
ವಾರ್ಮಾನುಷೀಜನ್ಮಮಂ೦ (ಪಂರಾಮೂ ೧೦-೭೩). (ಸಂ. ವಾರ್ಮಾನುಷೀ। 

ವಾರ್ಲಿಪಿ (ನಾ). ನೀರಿನಿಂದ ಬರೆದ ಅಕ್ಷರ ; ಜಲಲಿಪಿ : ಗರಳಂ ಸುಧೆ ಕರ್ಮಪಾಶ 
ಮಂಬುರುಹಗುಣಂ ಸರೋಜಭವ ದುರ್ಲಿಪಿ ವಾರ್ಲಿಪಿ ಕಾಯಜಂ ತೃಣಾಂಕುರಮಣಿ 
ಮಾದಿಸಿದ್ದಿಯಣುವಪ್ಪುದು ಭಕ್ತಿರತಂಗೆ ಲೋಕದೊಳ್‌ (ವೃಷ. ೩-೭೨). ([ಸಂ.] 

ವಾರ್ವಾಂಛೆ (ನಾ). ನೀರನ್ನು ಕುಡಿಯಬೇಕೆಂಬ ಹಂಬಲ ; ನೀರಡಕೆ : 
ಉಗ್ರಗ್ರೀಷ್ಮದೊಳ್‌ ಸಾಮಜವಿತತಿ ತೊಟಲ್ಹತ್ತು ವಾರ್ವಾಂಧೆಯಿಂದಂ 
(ಚುದ್ರಪು ೯-೬೯). (ಸು. ವಾರ್ವಾಂಛಾ) 

ವಾರ್ಷ (ಗು). ೧. ಮಳೆಗಾಲಕ್ಕೆ ಸಂಬಂಧಿಸಿದ. ಒಂದು ವರ್ಷಕ್ಕೆ 
ಸಂಬಂಧಿಸಿದ ; ವಾರ್ಷಿಕ. (ನಾ). ೩. ಒಂದು ಬಗೆಯ ಸಸ್ಯ : 
“ವಾಷಣ - ಮಳಲುದರಸಿ'' (ಓಷಛ. ೧೫೦). ೪. (?) : "ಮಾನದೊಳಂ ವಾರ್ಷಂ'' 

" (ಸಂ.) 


a 
po 


(ವಸ್ತುಕೋ ೧೩೮-೧೨೦). 


35 


40 


45 


ವಾಲಕ 


ವಾರ್ಷಿಕ (ಗು). ೧. ವರ್ಷಕ್ಕೊಮ್ಮೆ ಬರುವ. ೨. ಒಂದು ವರ್ಷಕ್ಕೆ 
ಸಂಬಂಧಿಸಿದ ; ಒಂದು ವರ್ಷದ : ಈ ಪ್ರಕಾಶನಕ್ಕೆ ದೊರೆಯಬಹುದಾದ ವಾರ್ಷಿಕ, 
ಪ್ರೇರಕ, ಪೋಷಕ ಸದಸ್ಮರ ಸಹಾಯವೇ ಕರಾವಲಂಬನ (ಸಂಶೋಧ. ೪।, ಅರಿಕೆ).. 
೩. ಮಳೆಗಾಲಕ್ಕೆ ಸಂಬಂಧಿಸಿದ ; ವರ್ಷಾಕಾಲದ. (ನಾ). ೪. ಒಂದು 
ಬಗೆಯ ಔಷಧೀಸಸ್ಮ ; ನೀರಾಮೆಬಳ್ಳಿ : ""ವಾರ್ಷಿಕಂ - ತ್ರಾಯಮಾಣೆ ಎಂಬ 
ಗಂಧದ್ರವ್ಕ, ದರಸಿ, ಬಿದಿರುಪ್ಪು'' (ಓಷಧಿ. ೧೫೦). ಸಂ.) 

ವಾರ್ಷಿಕಮಲ್ಲಿಗೆ (ನಾ). ಒಂದು ಬಗೆಯ ಮಲ್ಲಿಗೆ : "ಮುಕ್ತಬಂಧಃ - 
ವಾರ್ಷಿಕಮಲ್ಲಿಗೆ'' (ಓಷಧಿ. ೧೨೬). [ಆ ಸಂ. ವಾರ್ಷಿಕಮಲ್ಲಿಕಾ] 

ವಾರ್ಷಿಕವರದಿ (ನಾ). ಯಾವುದೇ ಸಂಸ್ಥೆಯು ಪ್ರತಿವರ್ಷವೂ 
ಲೆಕ್ಕಪತ್ರವಿಭಾಗದವರ ಪರಿಶೀಲನೆಗಾಗಿ ಆಯಾ ವರ್ಷದ ತನ್ನ ಕೆಲಸಗಳ 
ಬಗೆಗೆ ಮತ್ತು ಹಣಕಾಸಿನ ಆಯವ್ಯಯಗಳ ಬಗೆಗೆ ಸಿದ್ದಪಡಿಸಬೇಕಾದ 
ವಿವರ : ಶಾಲೆಯ ಮಂತ್ರಿಮಂಡಲದ ಸಹಕಾರಮಂತ್ರಿಯು ವಾರ್ಷಿಕವರದಿಯನ್ನು 
ಓದಿದನು (ಕವಪು ೫-೨೧). [ವಾರ್ಷಿಕ *- ವರದಿ) 

ವಾರ್ಷಿಕೆ (ನಾ). ಒಂದು ಬಗೆಯ ಔಷಧೀಸಸ್ಕ : "“ವಾರ್ಷಿಕಾ - ಅಗುಳುಶುಂರಿ'' 
(ಓಷಧ. ೧೫೦). (ಸಂ. ವಾರ್ಷಿಕ] 

ವಾರ್ಷಿಕೋತ್ಸವ (ನಾ). ಸಂಘ, ಸಂಸ್ಥೆ ಹಾಗೂ ವಿದ್ಮಾಶಾಲೆಗಳು 
ವರ್ಷಕ್ಕೊಮ್ಮೆ ನಡೆಸುವ ಸಾಂಸ್ಕೃತಿಕಸಮಾರಂಭ : ನಮ್ಮ ಶಾಲೆಯ 

` ವಾರ್ಷಿಕೋತ್ಸವ ಬಂದಾಗ ನೀವಿಬ್ಬರೂ ಸೇರಿ ಲೋಬ್ಬಿಕ್‌ನ ಚಟುವಟಿಕೆಯನ್ನು 
ತೋರಿಸಬಹುದು (ಶಾಲೆಮ. ೧೮೩). ([ಸಂ.) 

ವಾರ್ಷ್ಗೇಯ (ನಾ). ೧. ವೃಷ್ಣಿವಂಶದಲ್ಲಿ ಹುಟ್ಟಿದವನು ; ಯಾದವ.* 
೨. ಕೃಷ್ಣ: ದ್ರೋಣಾಚಾರ್ಯನಿರಲಾಗಿ: ವಾರ್ಷ್ಗೇಯನು ಹೇಗೆ ಪೂಜ್ಮನು ? 
(ಭೀಷ್ಮಚ. ೧೦೩). ([ಸಂ.1 

ವಾರ್ಹತ (ನಾ). ಒಂದು ಬಗೆಯ ಸಸ್ಮ ಮತ್ತು ಅದರ ಫಲ ; ಹೆಗ್ಗುಳ್ಳ. 

ಸಂ.) 

ವಾಲ್‌, ವಾಲ್ಕು (ನಾ) ಉತ್ಸವಸಮಯದಲ್ಲಿ ದೇವರು, ರಾಜ 
ಮುಂತಾದವರಿಗೆ ಹಿಡಿಯುವ ಛತ್ರಿ ; ಆಪ್ತಾಗಿರಿ : ಇರ್ಕೆಲದೊಳ್‌ ವಿರಾಜಿಪ 
ಸುಚಾಮರವೃಂದದೆ ವಾಲ್ಗಳಿಂದೆ . .. ಧವಳಾಂಬರಾಂಚಳಾಶರ್ಕಿತ ಮಸ್ತವೇಷ್ಟನಯುತಂ 
(ಹಾಲಾಸ್ಕ. ೨-೧೪-೪೬). ವಾಲು: ಸಾಧಾರಣ ಬಿರುದುಗಳು . . . ಭಂಗಾರದ ಬೆತ್ತ 
ಕನಕಚಾಮರ ೨ ವಾಲುಗಳು ೨ ನೃಸಿಂಹಮುಖ (ಗುರುದ. ೧೧). [?] 

ವಾಲ, ವಾಳ್ಮ (ನಾ). ೧. ಕೂದಲು ; ಕೇಶ : ಚಮರಮೃಗೀಗಣ 
ವಾಲಮುಮತಿಕೃಪಣನ ಪಣಮುಂ ಬಾಜಲೈ ಸಾರವಾರುಮನೆಂದುಂ (ಲೀಲಾನ. ೧-೪೯). 
೨. ಬಾಲ ; ಪುಚ್ಛೆ : ದೀರ್ಥವಾಲಂ ಪೃಢುಸ್ಕಂಧಂ ಸುನಾಸಾಪುಟಮಮರ್ದ 
ತುರಂಗಂಗಳಂ ಕಾಣ್ಮೆಗೈದಂ (ಉಜಶೇ ೧೨-೧೦೧). ೩. ಒಂದು ಬಗೆಯ ಸುವಾಸನೆಯ 
ಬೇರು ; ಲಾಮಂಚ ; ಮುಡಿವಾಳ : ವಾಲ ನಿರಿ ಚಮರಿ ದೃಢಮೂಲ ಮುತ್ತಿನ 
ರುಲ್ಲಿ ಸಾಲಿಡಿದ ಪರಿಮಳದ ಕುಸುಮತತಿಯಾ ಮಾಲೆಯಿಂ ಸಿಂಗರದ 
ಮೇಲುಕಟ್ಟೆಸೆಯಲ್‌ ನಿಜಾಲಯಂ ಕಣ್ಣೆ ಮಂಗಳಮಾದುದು (ಮನೋವಿ. ೧-೨೬). 
ವಾಳ್ಮೆ : ೧. ""ಕೇಶಃ . . . ಶಿರೋರುಹಃ, ವಾಳಃ - ಈ ೭ ತಲೆಯ ನವಿರ್‌'' 
(ಹಲಾಯು. ೮೭-೩೭೬). ೨. ಪೊಸತಾದಜಿನವೊಡ್ಡು ಪೆಸರಾಂತು ವಾಳವಾ ಮಿಸುಪ 
ಕುಂಚವದಾಗಿ ಪಿಡಿದು (ಭೈರವೇ. ೫-೫೫). ೩. ಬಾಳದ ಬೇರು (ವಾಳ) 
(ಮುಂಬವ್ಕಾ. ೧೬೯). ೪. ಚೇಳಿನ ಕೊಂಡಿ : ""ಆ ದ್ರುತಪುಚ್ಛ ವಾಳಮೆನೆ . ಚೇ 
ಬಾಲಕ್ಕೆ ನಾಮಂ'' (ಮಂಗರಾ. ೧೧೯-೫). [ಸಂ.] 

ವಾಲಕ, ವಾಳಕ್ಕ (ನಾ). ೧. ಎಳೆಯ ವಯಸ್ಸಿನವನು ; ಬಾಲಕ ; ಹುಡುಗ. 
೨. ಬಳೆ ; ಕಂಕಣ. ೩. ಉಂಗುರ. ೪. ಉಂಗುರವನ್ನಿಡುವ ಬೆರಳು ; 
ಅನಾಮಿಕ. ೫. (ಆನೆ ಅಥವಾ ಕುದುರೆಯ?) ಬಾಲ; ಲಾಂಗೂಲ. 
೬. ಒಂದು ಬಗೆಯ ಸುವಾಸನೆಯ ಬೇರು; ಲಾಮಂಚ. ವಾಳಕ್ಕ: 
೬. "“ವಾಳಕಂ - ಮುಡಿವಾಳ'' (ಒಷಧ. ೧೫೦). [ಸಂ.1 


ವಾಲಗ 


ವಾಲಗ್ಗ (ನಾ). ೧. ರಾಜನ ಸಭೆ; ದರ್ಬಾರು: ಬೇಗದಿಂದೆಚ್ಚೆತ್ತಾ ಮಜುವಾಲಗ 
ವಿತ್ತು ವಾಲಗ ಹರಿಸಿ ವಜ್ರಾಯುಧನಂದದಿ (ಬಜ್ನರಾ ೪-೬೭) ; ವೃಷಭಾಂಕ ತಾಂ 
ವಿಶ್ವಮಂದಿರನ ವಾಲಗವ ಪೊಗಿಸಲ್ಕೆ (ಪರಶು. ೧-೨). ೨. ಸೇವೆ ; ಊಳಿಗ ; 
ಕೈಂಕರ್ಯ : ಹರಿಸುರೇಂದ್ರಾದಿಗಳಿಂದ ವಾಲಗವ ಕೊಂಬಾತನು (ಭೈರಸೂ. ॥. ೧೧೭) ; 
ಆಲದೆಲೆಯ ಮೇಲೆ ಪರಮಪುರುಷನಂದು ಕಾಲವರಿತು ಬಂದು ಪವಡಿಸಲು ವಾಲಗವನು 
ಮಾಡಿ ಕೊಂಡಾಡಿ ಜೀವರ ಮೂಲಕರ್ಮಂಗಳ ತೀರುವಂತೆ ಮಾಡಿದ (ಎದಾಕೃ, ೨೯-೧) ; 
ಈ ದೇವದಾಸಿಯರು ಜೋಗತಿಯರಾಗಿ ದೇವತೆಯ ವಾಲಗ ಮಾಡಿ ಚೌರಿ ಬೀಸುವರು 
(ಕನ್ನಡಾ ೧೪). "ಓಲಗ್ಗ', "ಓಲಗ್ಮ' ಪರಾ. 

[ದೇ. 8 ತಮಿ. ಮಲ. ಓಲಕ್ಕಮ್‌; ತುಳು. ತೆಲು. ಓಲಗ] 

ವಾಲಗ್ಮ (ನಾ). ೧. ನಾಗಸ್ವರ : ಶೇಷನ ವಾಲಗಕ್ಕೆ ಒಂದು ವೈಭವದ ಸ್ಥಾನವೇ ಇತ್ತು 
(ಕಂಬಹು. ೧೦೨) ; ಕೋಗಿಲೆಯು ವಾಲಗವನ್ನು ಮಾಡುತ್ತ ಮುಂದೆ ಮುಂದೆ ಹೊರಟಿತು 
(ಮಃ. 6೨). ೨. (ಆಲಂ) ಕೂಗು ; ಆರಚಾಟಿ : ಸಂಜೆಯ ಮುಂದೆ ನರಿಗಳ 
ವಾಲಗವು ಆರಂಭವಾದ ಕೂಡಲೇ . . . ಹೊರಟ (ಖಂಓಂ. ೭೬). [ಆ ಓಲಗ್ಮ] 

ವಾಲಗಂಗೊಳ್‌ (ಕ್ರಿ). ಸಭೆಯನ್ನು ನಡೆಸು ; ದರ್ಬಾರು ಜರುಗಿಸು : ಇಂತಪ್ಪ 
ಸಡಗರದಿ ವಾಲಗಂಗೊಂಡು ಭೂಕಾಂತ ಬಾಣಾಖ್ಕ . - ಪ್ರಮುಖರ ಬೀಳ್ಕೊ 
ಟ್ರೊಲವಿನಿಂ (ನವಮೋ. ೨೧-೧೦). - [ವಾಲಗ, + ಕೊಳ್‌] 

ವಾಲಘ್ನು (ನಾ). ಒಂದು ಬಗೆಯ ಹುಲ್ಲು : ""ವಾಲಫಘ್ನ -- ತೃಣ'' (ಓಷಧಿ. ೧೫೦). 
"ವಾಲುಕ್ಕ' ಪರಾ. (ಸಂ. ? 

ಬಾಲಚಿತ್ರ (ನಾ). ಕುಂಚದಿಂದ ಚಿತ್ರಿಸಿದ ಪಟ (?) : ಅಲವಟ್ಟವು ಸಾಲುತತ್ತಿಗೆ 
ಚಿಮ್ಮುವ ವಾಲಚಿತ್ರದ ಪಟದಿಂದ ಬಾಲೆಯರಾಡುವ ಬಹುಬಗೆಪಾತ್ರದ 
ಕೋಲಾಟವೆಸೆದುವರ್ಶಿಯಲಿ (ಕಂನವಿ. ೯-೬೨). [ವಾಲ ? + ಚಿತ್ರ) 

ವಾಲಧಿ, ವಾಳಧಿ (ನಾ). ಕೂದಲಿನಿಂದ ತುಂಬಿದ ಬಾಲ, - ಪುಚ್ಛ : ಪೀನ 
ಮಾಂಸಕಟಶ್ಲಿಷ್ಟನುಮತಿದೀರ್ಥಸ್ನಿಗೃಕೃಷ್ಣಮದನುಮನಪೂರ್ವದೀರ್ಥವಾಲಧಿಯುಂ 
ಎಎ «ಎ ಅಪ್ಪ ವಿಜಯಪರ್ವತಗಜೇಂದ್ರಂ ಬಂದು ಮುಂದೆ ನಿಲ್ಬುದುಂ 
(ಆದಿಪು. ೧೨-೫೬ ವ) ; ಕಳಚಿದನು ದಾಡೆಗಳ ಭರಿಕ್ಕೆಗಳನು ತುಂಡಿಸಿ ವಾಲಧಿಯ 
ಬರಸೆಳೆದು ಕೊಡಹಿದನಾನೆಗಳ ನಾನಾವಿಧಾನದಲಿ (ಕುವ್ಮಾಗ. ೧-೫೮). ವಾಳಧಿ : 
ಧರಾತಳವರಿಳಂಬಿವಾಳಧಿ ಬಂದುದಂದು ಮುಹುರುತ್ಮಬ್ಬೃಹದ್ರವನೊಂದು 
`ಪುಂಗವಂ (ಚಂದ್ರಪು. ೨-೨೮) ; ವಾಳಧಿಯಿಂದುರಿ ನೆಗೆದೊಡೆ ಕಾಳೆಗಮುಂ ಪಿರಿದು 
ಭಯಮುಮಧಿವತಿಗಕ್ಕುಂ (ಅಶ್ವಶಾ. ೪-೬೯). ([ಸಂ.1 

ವಾಲಬ್ಬೆ (ನಾ). ಒಬ್ಬ ದೇವತೆಯ ಹೆಸರು : ಮಲಯ್ಮಂ ವಾಲಬ್ಬೆಯಂ ಮಾಡಿಸಿದಂ 
ಮಾಡಿದು ಕಲ್ಲಚಾರಿ (ಎಕ. 1೪ (ನು. ಎಳಂದೂ. ೧೮೬-೨; 1000). [ಮಾಲ್ಯ + ಅಬ್ಬೆ) 

ವಾಲವ್ಯಜನ (ನಾ). ಚಮರೀಮೃಗದ ಕೂದಲಿನಿಂದ ಮಾಡಿದ ಚಾಮರ : 
"“ಚಾಮರಂ, ಪ್ರಕೀರ್ಣಕಂ - ೨ ಬೀಸುವ ಚಾರಿಗಳು . . . ವಾಲವ್ಮಜನದ ಪೆಸರು'' 
(ಸಿದ್ಧಾಂತಿ. ೨೪೪). [0.1 

ವಾಲಹಸ್ತ (ನಾ). ಎ ವಾಲಧಿ : ""ಲೋಮಪುಚ್ಚಂ, ಲಾಂಗೂಲಂ, ವಾಲಹಸ್ತಃ, 
ವಾಳಧಿಃ - ಈ ೪ ಬಾಲಂ'' (ಹಲಾಯು. ೭೨-೨೪೭). (ಸಂ.] 

ವಾಲಾಗ್ರ, ವಾಳಾಗ್ರ (ನಾ). ೧. ಬಾಲದ ತುದಿ, - ಕೊನೆ : ಆ ಮಹೀಧರದ 
ಚೂಲಿಕಾಗ್ರದಿಂ ವಾಲಾಗ್ರಮಾತ್ರಾಂತರಿತಮೂಗಿ . . . ವಿಮಾನಂಗಳ್‌ ಕಿಕ್ಕಿಆ್‌ಗಿಜದಿರೆ 
(ಸುಕುಮಾ. ೧೧-೬೦ ವ) ; ದೆಸೆದೆಸೆಗೆ ವಾಲಾಗ್ರಮಂ ನೀಡಿ ತೆಗೆತೆಗೆದಿಳೆಯೊಳಪ್ಪಳಿಸಿ 
ಕೊಂದನವರೆಲ್ಲರಂ ಕಲಿಹನುಮನು (ಜೈಮಿಭಾ. ೧-೪೧). ೨. ಸೂಕ್ಷ್ಮವಾದ 
ಒಂದು ಬಗೆಯ ಅಳತೆ : ತನ್ನಿಚಿತವಾಲಾಗ್ರಂಗಳಂ ಪ್ರತಿಸಮಯದಿಂ ಒಂದೊಂದಂ 
ಅಪಕರ್ಷಣಂ ಮಾಡಿದೊಡೆಂದಿಂಗೆ ತೀರ್ಗುಮಾ ಕಾಲಮಂ ಆದ್ದಾಪಲ್ಕೋಪಮ 
ಮೆಂಬುದು (ತತ್ತ್ವಪ್ರ ಇಟು) ; ಆ ತ್ರಸರೇಣುಗಳೆಂಟಾಗಲೊಂದು ವಾಲಾಗ್ರವೆನಿಸುಗುಂ 
(ಎವೇಕ. ೨೩೯). ವಾಳಾಗ್ರ : ೩. ತಲೆಯ ಕೂದಲಿನ ತುದಿ : ದೇವರ್ಕಳ್‌ 
ಸನತ್ಕುಮಾರಚಕ್ರವರ್ತಿಯ ರೂಪಂ ವಾಳಾಗ್ರದಿಂ ತೊಟ್ಟು ನಖಾಗ್ರಂಬರೆಗಂ ... 
ನೀಡುಂ ಭಾವಿಸಿ ನೋಡಿ (ವಡ್ಡಾರಾ. ೬೭-೨). [ಸಂ.] 


೭೮೫೭ 


45 


ವಾಲುಕಿ 


|ವಾಲಾಯ್ಕ (ನಾ). ಸದಾಕಾಲ ; ನಿರಂತರ : ಮೂರ್ಲೋಕಕೆ ಮುಖ್ಯನ 


ಭಾವಶೋಷನ ವಾಲಾಯದಿ ನೆರೆ ನಂಬಲು (ಹನುಮ. ೭೫). ನ್ಯ 
ದೇ. ॥ ತಮಿ. ವಾಲಾಯಮ್‌ ಎ ಸಮಾನವಾಗಿರುವಿಕೆ, ಪದ್ಧತಿ, ಸಲಿಗೆ ;ತೆಲು. ವಾಲಾಯ] 
ವಾಲಾಯ್ಮ (ಅ). ನಿರಂತರವಾಗಿ ; ಯಾವಾಗಲೂ : ಏಳೇಳು ಲೋಕವನ್ನು ಆಳುವ 
ಸಮರ್ಥರು ಶ್ರೀಲೋಲ ನಿನ್ನ ದಾಸರೆಂದರಾಗೆ ಪಾಲಿಸುತಿಪ್ಪರು ಎಲ್ಲೆಲ್ಲಿ ಚರಿಸಿದರು 
ವಾಲಾಯ ಬೆನ್ನ ಬಿಡದೆ ನಿತ್ಕ (ಎಸಾಸು. ಆ-೧); ಮೂಲೋಕಪೂಜ್ಮರೆಂದೆನಿಸಿರ್ಪ ಸತ್ಯಥೆಯ 
ವಾಲಾ[ವಾಡಾಂ. ರಾರಾ।ಯ ಕೇಳುತಂ ಬಧಿರತೆಯನಾಂತು (ವೆಂಕಾರಾ. ೨-೯-೪೬). 
"ಓಲಾಯ' ಪರಾ. [ಆ ವಾಲಾಯ। 
ವಾಲಿಶ (ನಾ). ಬಲೆ ; ಗಾಳ : ಒಂದು ದಿನ ಒಬ್ಬ ಮಿನುಗಾರನು ವಾಲಿಶವನ್ನು 
ತೆಗೆದುಕೊಂಡು ತನ್ನ ಮಗನೊಡನೆ ಮಾನುಗಳನ್ನು ಹಿಡಿಯಲು ಕೊಳಕ್ಕೆ ಹೋದನು 
(ಬುಡ್ಡಜಾ. ೧೪೩). [ಆ ಸಂ. ವಲಿಶ। ಕ 
ವಾಲು (ಕ್ರಿ). ೧. ಒಂದು ಪಕ್ಕಕ್ಕೆ ಬಾಗು ; ಓರೆಯಾಗು : ಅವನು ಕುದುರೆಯ 
ಮೇಲೆ ಒಂದು ಕಡೆಗೆ ಸ್ವಲ್ಪ ವಾಲಿ ಕುಳಿತಿದ್ದನು (ಮಲನ. ೧೮೭). ೨. ತಿರುಗು ; 
ಹೊರಳು : ಕೆಲವರು ಯುಕ್ತಿಯಿಂದ ತಮ್ಮ ಮೇಲೆ ತಪ್ಪು ಹೊರಬಾರದೆಂದೂ ಅದು 
ಜನರ ಮೇಲೆಯೇ ವಾಲಬೇಕೆಂದೂ . .. ಅವರ ಬಾಯಿಂದ ನುಡಿಸುವರು (ಪಿಶಾಪ. ೮೯). 
೩. ಆಕರ್ಷಿತವಾಗು ; ಒಲವನ್ನು ಹೊಂದು ; ಒಲಿ : ಅರಮನೆಯ ಜನ ಕೂಡ ತಮ್ಮ 
ಕಡೆಗೆ ವಾಲಿದ್ದಾರೆ (ಚಕರಾ ೨೬೪). "ಓಲು,' ಪರಾ. (ದೇ. 8 ತೆಲು. ವಾಲು, ವ್ರಾಲು] 
ವಾಲ್ಮು (ನಾ). ಕತ್ತಿ ; ಖಡ್ಗೆ : ನಡು ಸುತ್ತಿದ ವಾಲು ನುಂಗೊರಳು ಹತ್ತಿದ ಮಣಿ 
ದಂಡೆ ತೋಳ ರಕ್ಷೆಗಳು ರಾಜೋತ್ತುಂಗನಣುಗಗೊಪ್ಪಿದುವು (ಛರಚ. ೨೫-೨೬) ; ಹಗಲು 
ಪಂಜುಗಳು ಹಾಕುವ ವಾಲು ಚಮರಾವು . . . ಮುಗಿಲವನಿಯು ಮುನಿದರ ಕಾದಿ 
ಗೆಲುವೆನೆಂಬಗಣಿತದವರೊದಗಿದರು (ಅಮುಸಾಂ. ೨-೯೫). (< ಬಾಳ್‌. ! ತೆಲು. ವಾಲು] 


ವಾಲ್ಕು "ವಾಲ್‌' ನೋ. 
ವಾಲುಕ, ವಾಳುಕ (ನಾ). ೧. ಮರಳು ; ಉಸುಕು : ಮಹಾಸುಕ್ಷೇತ್ರವಾಸದ 


ವಾಲುಕದ ಮಜೆಯ ಅಪ್ಪುವಿನಂೆ (ಮೋಳಮಾ. 6೨-೩೨೭). ೨. ಒ೦ದು ಬಗಯ 
ಔಷಧೀಸಸ್ಯ : ಬೂರದ ಕಾಯಿ ರಸದಿಂ ಸೋಂಕಿಸಲು ಅಂಗುರವ ತೇದು ವಾಲುಕದಲ್ಲಿ : 
ಹಾಕಿ ಮರ್ದಿಸಿ ತೊಡೆಯಲು ಬಂಗು ಮಾಣ್ಣುಂ (ಎವೈವಿ. ೧೩೦). ವಾಳುಕ : ೧. 
""ವಾಳುಕಮೆನಲ್‌ ಸಿಕತಮೆನೆ ಮಳಲಕ್ಕು'' (ಮಂಗರಾ, ೧೨೨-೧೧). ೩. ಒಂದು ಬಗೆಯ 
ಸೌತೆ : ""ವಾಳು[ಪಾಕಾಂ. ಲು]ಕಮೆನಲ್‌ ಸೌತೆ'' (ಮಂಗಲಾ. ೪೪-೪೬). (ಸಂ. ವಾಲುಕಾ] 


ವಾಲುಕಪ್ರಚೆ (ನಾ). [ಜೈನ] ಏಳು ನರಕಗಳಲ್ಲಿ ಒಂದು ; ಮರಳಿನಿಂದ 


ತುಂಬಿರುವ ನರಕ : ಅಲ್ಲಿಂದತ್ತಲೇಕರಜ್ಜುಪ್ರಮಾಣಾಂತರದೊಳ್‌ ಮೇಘೆಯೆಂಬ 

ಪೆಸರ ವಾಲುಕಪ್ರಭೆಯೆಂಬ ಮೂಜನೆಯ ನರಕಮಿರ್ದುದು (ಅಜಿವು ೧೧-೬ ವ); 
ಇಅನೆಯ ವಾಲುಕಪ್ರಭೆಯೊಳ್‌ ಪುಟ್ಟಿ ದುರಂತದುಃಖದಿಂ ಬೇವುದು ಜೀವಂ 

ಪತ್ತುಸಾಗರಾಂತಂಬರೆಗಂ (ಮಲ್ಲಿವು. ೧೩-೧೪೮). [ಆ ಸಂ. ವಾಲುಕಾಪ್ರಭಾ। 

ವಾಲುಕಾಪ್ರಭೆ, ವಾಳುಕಾಪ್ರಭೆ (ನಾ). ಇ ವಾಲುಕಪ್ರಭೆ : ವಾಲುಕಾವ್ರಭೆಯೊಳ್‌ 

. ಪಂಚದಶಲಕ್ಷಬಲಂಗಳಪ್ಪುವು (ತತ್ತೃಪ್ರ ೧೨೦). ವಾಳುಕಾಪ್ರಬೆ : ಅಲ್ಲಿಂ 

ಕೆಟಗೇಕರಜ್ಞಂತರದೊಳಪ್ಟವಿಂಶಶಿಸಹಸ್ರಯೋಜನಬಾಹಲ್ಕದಿಂ ವಾಳುಕಾಪ್ರಭೆಯೆಂಬ 
ಮೂಣನೆಯ ನರಕಂ (ಸುಕುಮಾ. ೧೧-೪೧ ವ). (ಸಂ. ವಾಲುಕಾಪ್ರಭಾ] 

ವಾಲುಕಾಸ್ತಂಭ (ನಾ). (ಸುಂಟರಗಾಳಿಯಿಂದ ಮೇಲಕ್ಕೇಳುವ) ಕಂಬದಾ 
ಕಾರದ ಮರಳಿನ ಸಮೂಹ : ಸುಟ್ಟರಗಾಳಿಯಿಂದುಂಟಾಗುವ ವಾಲುಕಾಸ್ತಂಭಗಳು 
(ಮುಂಬರು. ೫-೭) ; ಈ ಭಯಂಕರವಾದ ಬಿರುಗಾಳಿ . . . ಮರಳುಗಾಡುಗಳಲ್ಲಿ - 
ಮುಖ್ಯವಾಗಿ ಸಹಾರಾಮರುಭೂಮಿಯಲ್ಲಿ ಕಾಣಿಸಿಕೊಂಡಾಗ ಭಯಂಕರವಾದ 
ವಾಲುಕಾಸ್ತಂಭ (5೬೧೮ 5೧೦೦) ಅಥವಾ ಮರಳಿನ ಸ್ತಂಭಗಳನ್ನು ಉಂಟುಮಾಡುತ್ತದೆ 
(ಭೂವಿವ. ೬೭). 1ಸಂ.] 

ವಾಲುಕಿ, ವಾಳುಕಿ (ನಾ). ಒಂದು ಬಗೆಯ ಸೌತೆ : ""ವಾಲುಕೀ - ಮಳಲಸೌತೆ'' 
(ಓಷಛ. ೧೫೦). ವಾಳುಕಿ : ""ವಾಳು(ಪಾಠಾಂ. ಲು]ಕ, ಕರ್ಕಟೇ - ಈ ೨ ಸೌಂತೆ'' 


(ಹಲಾಯು. ೩೫-೫೬). (ಸಂ. ವಾಲುಕೀ।] 


ವಾಲುಕ್ಕ 


ವಾಲುಕ್ಕ (ನಾ). ಒಂದು ಬಗೆಯ ಹುಲ್ಲು : “ವಾಲುಕ್ಕಂ - ಭೂತೃಣಂ'' 
(ಒಷಧಿ. ೫೦). "ವಾಲಫ್ಲು' ಪರಾ. [ಂ.1] 

ವಾಲುರ್ಸಿ (ನಾ). ಒಂದು ಬಗೆಯ ಸಸ್ಮೆ : ವಾಲುರ್ಸಿ, ಮಳೆಪಗಡೆ 
(ಮೈಣಿಗಿ. ೭6೮-೧೬೦೪). 17] 

ವಾಲುವರಿ (ನಾ). ಒಂದು ಬಗೆಯ ತೆರಿಗೆ (2) : ವಾಸಿಲುವರಿ ವಾಲುಷರಿ 

- ಬಳಕುನೀರು ಊರ ಸಂತೆ ಮೊದಲಾದ ಹಲ ಉಪಾಧಿಗಳು ಸಹ... ಸಂವತ್ಸರಂ 
ಪ್ರತಿಊ ತಪ್ಪದೆ ನಡಸುವುದಕ್ಕೆ ಕೊಟ್ಟು (ಸಾಣಇ. ರೀಟ, ೪೬೬-೬; ಸು. 1472). 
(ವಾಲು? + ವರಿ 

ವಾಲೆ (ನಾ). ೧. ಪತ್ರ ; ಕಾಗದ : ಚರರುತ್ಪ್ರೇಕ್ಷೆಯಂ ನುಡಿದಂದು ವಾಲೆಗಳೀಯೆ 

ಭ್ರಾಮಕದಿಂದವೋದಿಸಿ ಕೇಳಿ ನೃಪ ರುತು ವಿದರ್ಭನುತ್ತರವ (ಅಂಬಿಕಾ. ೪೮-೨೬). 


೨. ಕಿವಿಯಲ್ಲಿ ಧರಿಸುವ ಒಡವೆ ; ಕರ್ಣಾಭರಣ : ಕಿವಿಗೆ ವಾಲೆಯನ್ನಿಟ್ಟ 


ಮಾತ್ರದಲ್ಲಿ ಸಕಲ ಚಿಂತೆಯನ್ನೂ ಪರಿಹರಿಸುವ ಲಕ್ಷಣವನ್ನುಳ್ಳದ್ದಾಗಿ . . . 
ಪೂರ್ಣಚಂದ್ರನೋಪಾದಿಯಲ್ಲಿ ಒಪ್ಪಿಸಲ್ಪಟ್ಟಿರುವುದೇ ತಾಟಂಕಗುಣ (ಸಕವೈ. ೩೭) ; 
ವಾಲೆ ಮೂಗುತಿ ಹೊನ್ನ ಹೂವು ತೂಗುವ ತುಂಬು (ಎದಾಕ್ಯ ೧-೩). ೩. ಒಂದು 
ಬಗೆಯ ಮರ ; ತಾಳೆ : ವಾಲೆ ಹೆದ್ದರಣ ತ್ಕಾರಣ . . . ಮೊದಲಾದ ಗಗನಮಂ 
ತುಡುಕುವ ವೃಕ್ಷೆಂಗಳ್‌ (ಸೌಗಂಧ. ೫೪-೫). [ಆ ಓಲೆ] 

ವಾಲ್ಮೀಕಿ (ನಾ). ೧. ಹುತ್ತದಲ್ಲಿ ವಾಸಿಸುವುದು ; ಹಾವು : ಮಯೂರಂ 
ತಾಂಡವಕ್ಕಾರಂಭಿಸಲೊಡಂ ತಾನುಂ ವಾಲ್ಮೀಕಿಯೆನೆ ಪುತ್ತಿನೊಂದು ವ್ಯಾಳಂ ಪೊಜಮಟ್ಟು 
ತೀಡುವ ತಂಬೆಲರ್ಗೆ ಮೆಯ್ಕೊಡ್ಡಿ ಪರಿದು (ರಾಮಾಶ್ಯ. ೪೨-೧೯). ೨. ರಾಮಾಯಣವನ್ನು 
ರಚಿಸಿದ ಒಬ್ಬ ಪ್ರಸಿದ್ಧಯಷಿ : ನೆಗಬ್ಬರ್‌ ವ್ಮಾಸರ್ವಾಲ್ಮೀಕಿಗಳೆನೆ ನೆಗಬ್ದುಭಯಕವಿ 
ಗಳೆಮಗಭಿವಂದ್ಮರ್‌ (ಗಡಾಯು. ೧-ಆ) ; ವಾಲ್ಮೀಕಿಮುನಿವರಂ ತನ್ನ ಶಿಷ್ಕರ್ವೆರಸಿ 
ನಡೆತಂದು . . . ಗದ್ದದಕಂಠಿಯಾಗಿ ರೋದಿಸುತಿರ್ದ ವೈದೇಹಿಯಂ ಕಂಡನು 
(ಜೈಮಿಭಾ. ೧೯-೩೮). |ಸಂ.) 

ವಾಲ್ಲವ (ನಾ). ಒಡೆಯ ; ಸ್ವಾಮಿ : ಸ್ವಸ್ತಿಶ್ರೀ ಅಕಾಲವರಿಷಾ (ವರ್ಷ) ಪ್ರಿಥುವೀ 
(ಪೃಥ್ವೀ) ವಾಲ್ಲವ (ವಲ್ಲಭ) ಮಾರಜಾದಿ (ಮಹಾರಾಜಾಧಿ) ರಾ [ಜ| ಪರಮೇಶ್ಚರಾ 
(ರ) (ಎಇ. ೫೦1, ೨೦೮-೧; 883). 

[7 ಇದು ಸಂಸ್ಕೃತದ "ವಲ್ಲಭ' ಎಂಬ ಶಬ್ದದ ಅಪಲಿಜಿತವಿರಬಹುದು] 

ವಾವದೂಕ (ಗು). ೧. ನಿರರ್ಗಳವಾಗಿ ಮಾತನಾಡುವ ; ವಾಚಾಳತನವುಳ್ಳ. 
೨. ಅತಿಯಾಗಿ ಮಾತನಾಡುವ ; ಹರಟುವ. (ನಾ). ೩. ಅತಿಯಾಗಿ 
ಮಾತನಾಡುವವನು ; ಹರಟೆಮಲ್ಲ. ೪. ವಾದಮಾಡುವವನು ; ವಾದಿ : 
ಅನೇಕೋಪಪತ್ತಿಗಳಿಂ ಚಾರ್ವಾಕಕಾರುಣಿಕವಾವದೂಕನಂ ಕರುಣರಸಾಸ್ಪದಂ ಮಾಡಿ 
(ಶಾಂತಿಪು ಆ-ಂಳ೭ ಎ) ; ತರ್ಕಮಂ ಬಿಟ್ಟು ತಾನುಮುರುತರವಾವದೂಕರುಂ ಸರಿದು 
ಪೋಗರೆ (ಆರಾಟ. ೪-೧-೯). [10.] 

ವಾವಲ್‌, ಬಾವಲ್‌, ಬಾವಲ್ಲಿ ಬಾವಲು, ಬಾವುಲ್ಲಿ, ಬಾವುಲು (ನಾ). 
ಹಗಲಿನಲ್ಲಿ ಮರಗಿಡಗಳಿಗೆ ತಲೆಕೆಳಗಾಗಿ ನೇತುಬಿದ್ದಿದ್ದು, ರಾತ್ರಿಯಲ್ಲಿ 
ಹಾರಾಡುವ, ಅಗಲವಾದ ರೆಕ್ಕೆಗಳುಳ್ಳ, ನರಿಮುಖದ ಒಂದು ಬಗೆಯ 
ಪಕ್ಷಿ ; ಕಪ್ಪಟದ ಹಕ್ಕಿ : ಪುರುಳಿ. . . ವಾವಲ್‌ ದುರಿಸೆ ಗಿಳಿ ಪರ್ದು (ಸೂಕ್ತಿಸು. 
೩-೧೪೬). ಬಾವಲ್‌ : "'ಪದಮಸ್ತಕಂ ಬಾವಲೆನಿಸಿಕ್ಕು'' (ಮಂಗರಾ. ೫೨-೧೧); ಮೆಯ್‌ 
ಬಾತ ಬಾವಲ ನಾತಕ್ಕೆಣೆಯಾಗಿ ನಾಣಿ" (ಸುಕುಮೂ. ೪-೪೭) ; ತಲೆಕೆಆಗಾಗಿರ್ಪುವು 
ಬಾವಲಂತೆ ವೀಭತ್ಸಕುತ್ಸಿತಾಕಾರಂಗಳ್‌ . . . ಮಹಾಪೂತಿಗಂಧಭರಿತಾವನಿಗಳ್‌ 
(ವರ್ಧಪು. ೧-೪). ಬಾವಲಿ : ಕವಿದ ಕಿವಿಗಳಿಂ ಬಾವ[ವಾಕಾಂ. ದ!ಲಿಪಿಂಡು 
ಪಕ್ಕಮಂ ಬಡಿವಂತೆಯುಂ . . . ಮುಗಿಲವರ್ಣಮಾಗಿ ಬರ್ಪ ಗೋಕುಲಮಂ . . . 
ನೋಡುತ್ತುಮಿರೆ (ಲೀಲಾವ. ೫-೮೫ ವ);ಬಾವಲಿ ಕೀರಂಚೆ ಪರಡೆ ಪರ್ದು ಹಸುಬಂ ಗಿಡುಗಂ 
(ಸೂಕ್ತಿಸು. ೩-೧೪೫). ಬಾವಲು : ಒತ್ತಿ ತೆಗೆವುದೆಂ ದು ಭೂವರನುಸುರೆ ಜಟ್ಟಿಗಳು 
ತಾವೊತ್ತಿಪಿಡಿಯಲೆತ್ತಿದನಾಗ ತೂಗುತ ಬಾವಲಂತಿದ್ದರಂದವರು (ಛರಚ. ೪೯-೧೦೩). 
ಬಾವುಲ್ಮಿ : ರಣಪದ್ದು ಬಾವುಲಿ ಪಂಗ ಗರುಡ ಮೊದಲಾದ . . . ಖಗಮೃಗದ 


೭೮೫೮ ವಾವುರ 


35 


35 


40 


ನೆರವಿಯಾರಣ್ಮದೊಳು ಬರುತಿರ್ದಳು (ನವಮೋ ಆ-೧೦). ಬಾವುಲು : ಊಸರೆವಳ್ಳಿಯೇಂತೆ 
ಎನ್ನಿರವು ಬಾವುಲ ಬಾಳುವೆಯ ತೆಜನಂತೆ (ಬಸವ. ೨೯೨) ; ಬಾವುಲು ತಲೆಕೆಳ 
ಗಾಗಿದ್ದಡೆ ತಪಸ್ವಿಯೆ (ಸಕವ. ಕ.॥, ೫೯೦-೧೬೪೯) ; ಪುರುಷೋತ್ತಮನೆ ನಿನ್ನೊಂದು 
ಮಾಯೆಯ ಕತ್ತಲೆಯ ಬಾವುಲುಗಳಾವು (ನಚಾಗ. ೯-೧೦-೨೩). 
(ದೇ. ॥ ತಮಿ. ಮಲ. ವಾವಲ್‌, ವವ್ಹಾಲ್‌ ; ತುಳು. ಬಾವಲಿ, ಬಾವೊಲಿ ; 
ಕೋಲಾ. ವೆಲಪೆ ; ಕುವಿ. ಬಾಪ್ಲ) 

ವಾವ್ಮಿ ವಾವೆ (ನಾ). ೧. ನಂಟು ; ಸಂಬಂಧ : ವಾವಿ ವೀರಾವೇಶವುಪಮೆ ವೂಹೆ 
ಗಳಿಂದೀ ವೇಳೆ ವೈಷಮ್ಮದೊಳು ತಾವೌಚಿತ್ಯವಂದಗಳೆಂದು ನಡೆವರ್ಗೆ ಶ್ರೀವಲ್ಲಭ 
ನೀನೊಲಿವೆ (ಶತಸಾಂ. ೩೭-೯೭); ಹೇವಗೇಡಿಗಳಿಗೆ ವಾವಿಯೇನು? ವರಸೆಯೇನು? (ಗಾದೆ). 
೨. ಕ್ರಮ ; ರೀಶಿ : ಭಾವಿಸುತೆ ತರಬೇಕೊ ಉದ್ದಂಡಿಕೆಯೊಳೀಗ ಸೇವಕರ ಬಿಟ್ಟು ಪಿಡಿ 
ತರಿಸಬೇಕೋ ಇದಜ ವಾವಿಯಂ ಪೇಳು (ಪ್ರಭುವು 6-೨೭). ವಾವೆ : ೧. ವಾವೆಯು 
ತಪ್ಪೀತು ಮನಭಾವವ ಜಜೆವಾರು ಮಾನ್ಯರು (ಕಾಲಸಂ. ೧೫-೨೨); ವಾವೆಯೆಲ್ಲಿಹುದಯ್ಮ 
ವೈಕು೦ಡಪತಿಗೆ (ವುರಂದ. ಧಾ. ೩-೧೦೦ ವಲ್ಲಎ) ; ಆ ವೀರಭದ್ರನಾಯಕಂ . . . ವಾವೆಯಿಂ 
ತಮಗೆ ಚಿಕ್ಕಪ್ಪಂದಿರಾದ ಶಿವಪ್ಪನಾಯಕ ವೆಂಕಟಪ್ಪನಾಯಕರುಮಂ . . . ಪ್ರೀತಿಯಿಂ 
ನಡೆಸಿಕೊಳುತ್ತುಂ («ಕೆಳನ್ನ. ೬-೧೫) ; ಅವಳು ವಾವೆಯಲಿ ಈತನಿಗೆ ಮಗಳಂತೆ 


(ನವರಾ. ॥. ೪೭). 
ವಾವೆವರಸೆ = ಸಂಬಂಧದ ಕ್ರಮ , ರೀತಿ : ವಾವೆವರಸೆಯು ತಪ್ಪಿ ವೈರಿವರ್ಗವು 
ಹೆಚ್ಚಿ. . . ಕಾವರಾರೈ ಸಾಧುಸಜ್ಜನರನೀಗ (ಕನಕ. ಢಾ. ೧೩೦-೨) ; ವಿವಾಹಾದಿ 


ಬಂಧನಗಳೂ ವಾವೆವರಸೆಗಳಾವುವೂ ಇರಕೂಡದೆಂದು ವಾದಿಸುವರೆಷ್ಟೋ 
ಮಂದಿಯುಂಟು (ಜೀವಾತ್ಮ. ೨೬೪). (ದೇ. 0 ತೆಲು. ವಾವಿ. / ಸಂ. ಜಾಮಿ] 

ವಾವ್ಮಿ "ಬಾವಿ' ನೋ. 

ವಾವಿಲಿ (ನಾ). ಒಂದು ಬಗೆಯ ಗಿಡ ; ಲೊಕ್ಕಿ : ""ಸಿಂಧುಕಾ ಸಿಂಧುವಾರ, 
ಇಂದ್ರಸುರಸ: , ನಿರ್ಗುಂಡೀ , ಇಂದ್ರಾಣಿಕಾ - ವಾವಿಲೀಗಿಡದ ಹೆಸರುಗಳು'' 
(ಸಿದ್ಧಾಂತಿ. ೧೨೭). (ಆ-- ತೆಲು, ವಾವಿಲಿ. / ಸಂ. ವಾವಲ] 

ವಾವಿಲಿಗೆ (ನಾ). ಸುಂಕ; ತೆರಿಗೆ (7) : ಹದಿನೆಂಟು ಕಂಯಿ ಮನೆಯ ನಿವೇಶಣಮಂ 

* ಊರೊಳಗಣ ಗಾಣಂಗಳಲ್ಲಿ ಗಾಣವಾವಿಲಿಗೆಯು೦ (ಕಇಆ. ೪೬-೪-೨೨; 1152). 
"ಗಾಣವಾವಿಲಿಗೆ' ಪರಾ, !?] 

ವಾವಿವರ್ತನ, ವಾವೆವರ್ತನ (ನಾ). ಸಂಬಂಧಮಾಡುವಾಗ ಅನುಸರಿಸ 
ಬೇಕಾದ ಕ್ರಮ ,-ನಿಯಮ : ಸೋದರಭಾವನಳಿಯನೊ ಮೈದುನನೊ 
ಮೇಣಾವನೋ ನಿನಗೆ ವಾವಿವರ್ತನಗಳನು ಕಂಡೆವು (ಉತ್ತರಾ ೧೦-೩೯). ವಾವೆವರ್ತನ : 
ವಾವೆವರ್ತನವಿಲ್ಲ ಸತ್ಕಕೆ ಪಾವಕನ ಮುಟ್ಟುವರು ಪೆಣ್ಣಳನಾವ ಪರಿಯಲಿ ನಂಬಬಹುದ್ಧೆ 
(_.ಚ, ೩-೨೫). (ವಾವ್ಮಿ + ವರ್ತನ) 

ವಾವಿವರ್ತನೆ, ವಾವೆವರ್ತನೆ (ನಾ). ವ ವಾವಿವರ್ತನ : ಅವರು 
ವಾವಿವರ್ತನೆಗಳನ್ನೆಣಿಸದೆ ಯಾವ ಪುರುಷನನ್ನು ನೋಡಿದರೂ ಬಯಸುವರು 
(ಕೃವಾಆ. ೨೧೬) ; ಆ ವಿದೇಹಚೆಯವಳಿಮಕ್ಕಳು ದೇವ ನಿನಗನ್ಮರೆ ವಿಚಾರಿಸು 
ವಾವಿವರ್ತನೆಯುಂಟೆ ಪೇಳೈ (ಅರ್ಚಾಎ. ೪-೧೦). ವಾವೆವರ್ತನೆ : ಯದುರಾಯರು 
ಆದಿಯಾಗಿ ನಮ್ಮ ಅರಮನೆಯ ಸಂಪ್ರದಾಯವನ್ನೂ ೧೩ ಮತ್ತು ೧೮ ಮನೆತನಗಳ 
ವಾವೆವರ್ತನೆ, ಗೋತ್ರ ಸೂತ್ರಗಳನ್ನೂ ಚೆನ್ನಾಗಿ ತಿಳಿದಿರುವ ಅಪ್ಪಾಜಯ್ಮನಿಗೆ ಸಮುಖದ 
ಒಟ್ಟು ಕರಣೀಕತನವನ್ನು ನೇಮಕ ಮಾಡಿದೇವೆ. (ಮಹಾವಂ. 1, ೧೩೧). 

(ವಾವ 4 ವರ್ತನೆ] 

ವಾವಿವರ್ತನೆದಪ್ಪು (ಕ್ರಿ). ಸಂಬಂಧಮಾಡುವಲ್ಲಿ ಅನುಸರಿಸುವ ಕ್ರಮವು 
ತಪ್ಪಿಹೋಗು : ಅವರಿಗೆ ನಾನಿನ್ನು ಮಗಳಾಗಬೇಕೆಂದು ವಾವಿವರ್ತನೆದಪ್ಪಿ 
ಕೇಳುವರೆ (ಯನಳ. ೪೭). [ವಾವಿವರ್ತನೆ 4 ತಪು, ಎ 

ವಾವುರ (ನಾ). ೧. ಸವಾರಿಮಾಡುವ ಸಾಧನ ; ವಾಹನ : ಚೇತೋಭವನು 
ಗಿಳಿವಾವುರವನಾರೋಹಿಸಿದನರ್ಥಿಯಲಿ (ಆನಂರಾ. ೧-೧೯-೧೧). ೨. ಕುದುರೆ : 
ಬಗಸೆಗಂಗಳ ನೋಟದಂಬುಗಳುಗಿವ ಪುರ್ಬಿನ ಚಾಪಕೆಳೆಚಿಗುರುಗಳ ಸಿಂಜಿನಿದೊಡಿಸಿ 


ವಾವೆ 


ಮದನಂಗಿತ್ತು ಸವಿಯೊಗುವಾ ಸೊಗಸುನುಡಿವಾವುರವನೇರಿಸಿ ಬಗೆಬಗೆಯ 
ವೈಯಾಳಿಸುತ ವಿರಹಿಗಳ ಕಳವಳಗೊಳಿಸುತೈತಂದುದು ಸಹೀನಿವಹಾ 
(ಆನಂರಾ. ೧-೨೩-೧೪). "ವಾರುವ' ಪರಾ. (4 ತೆಲು. ವಾವುರ] 

ವಾವೆ "ವಾವಿ' ನೋ. 

ವಾವೆವರ್ತನ "ವಾವಿವರ್ತನ' ನೋ 

ವಾವೆವರ್ತನೆ "ವಾವಿವರ್ತನೆ' ನೋ. 

ವಾಶಿ (ನಾ). ೧. ಅಬ್ಬರ ; ಕಿರಿಚಾಟ ; ಆರ್ಭಟ. ೨. ಆಕ್ರಮಣಕ್ಕೆ ಮುನ್ನ 
ಸೈನಿಕರು ಕೂಗುವ ಕೂಗು ; ರಣಘೋಷ. ೩. ಶಬ್ದ ; ಧ್ವನಿ. 
೪. ಹಾಡುವುದು. ೫. ಮರ ಮೊದಲಾದುವನ್ನು ಕೆತ್ತಲು ಅಥವಾ ಕಡಿಯಲು 
ಬಳಸುವ, ಅಗಲವಾದ ಬಾಯುಳ್ಳ ಒಂದು ಬಗೆಯ ಸಾಧನ ; ಬಾಚಿ ; 
ಕೊಡಲಿ. (ಸಂ. ವಾಶೀ। 

ವಾಶಿಕೆ (ನಾ). ಆಡುಸೋಗೆಯ ಗಿಡ ; ""ಅಡಸಾಲದ ಗಿಡ'' : (ಗಂಗಾಮ. ೨೮೬). 

[ಸಂ. ವಾಶಿಕಾ] 

ವಾಶಿತ (ಗು). ೧. ಅಬ್ಬರಿಸಿದ ; ಕಿರಿಚಿದ ; ಗರ್ಜಿಸಿದ. ೨. ಹಾಡಿದ ; ಪದ 
ಹೇಳಿದ. ೩. ಕಂಪುಳ್ಳ ; ಸುವಾಸನೆಯುಳ್ಳ. (ನಾ). ೪. ಪಕ್ಷಿ ಆಥವಾ 
ಪ್ರಾಣಿಯ ಕೂಗು, - ಧ್ವನಿ : ""ವಾಶಿತಂ, ರುತಂ - ೨ ತಿರಶ್ಚಾಂ-ಮೃಗ 
ಪಕ್ಷಾ,ದಿಗಳ ಧ್ವನಿಗೆ ಹೆಸರುಗಳು'' (ಸಿದ್ಧಾಂತಿ. ೫೬). [ಸಂ.] 

ವಾಶಿತೆ (ನಾ). ೧. ಹೆಣ್ಣಾನೆ ; ಪಿಡಿ : ""ವಾಶಿತಾ - ಹೆಣ್ಣಾನೆ'' (ಒಷಧಿ. ೧೪೯). 
೨. ಹೆಂಗಸು ; ಸ್ತ್ರೀ (ಸಂ. ವಾಶಿತಾ। 

ವಾಶ್ಚರ (ನಾ). ೧. ನೀರಿನಲ್ಲಿ ಚಲಿಸುವಂಥದು. ೨. ಮಾನು : 
ವಾಶ್ಚರಪತಾಕಾವಲೇಪ ವನದಾವನಿಭಸಾಶ್ಚರ್ಯಸೌಂದರ್ಯ ಭಾಸುರಾರ್ಯಾಧಿಪತಿ 
- .* ರಕ್ಷಿಪುದು ಲೋಕವನಜಸ್ರಮುಂ ನೀಲಕಂಠ (ಆರಾಆ. ೧-೧೧-೧) ; ಪದ್ಮಪರಾಗವಾಸೆ 
ವಾಶ್ಚರಚಪಲಾಕ್ಷಿ ಪೊಚ್ಚಪೊಸವೆಣ್ಸಲೆ ಸಿಂಗರವಾಂತು ತೋಜ್‌ದಳ್‌ (ರಾಜಶೇ ೨-೬). 

[ಸಂ.) 

ವಾಶ್ಚರಲಗ್ನ (ನಾ). [ಜ್ಯೋತಿ] ಮಾನರಾಶಿಯ ಮುಹೂರ್ತ, - ಲಗ್ನ : 
ವಾ|ಪಾಣಂ.ಪುಂ]ಶ್ಚರಲಗ್ನಮಪ್ಪ ಗೃಹದೊಳ್‌ ಚಂದ್ರಂ ನಿಲಲ್‌ ಕೂಡೆ ಭಾಸ್ಕರಿಜನ್ಮಂ 
ತಮದೊಳ್‌ . . . ತದ್ಬಾಲಕಂ ಪುಟ್ಟುಗುಂ (ಜಾತತೆ. ೪-೨೩). [ಸಂ.1 

ವಾಶ್ಚಾರ (ನಾ). ೧. ಜಲಚರ. ೨. ಮಾನು : ವಾಶ್ಚಾರಪದರಿಪು ಹರಿಶ್ಚಂದ್ರಶುಚಿದೃಕ್ಸ 
ವಾಶ್ಚಾಕ್ಷಿಪದಭೋಗಿ ಪುಂಶ್ಚಾಂಕ ಸದ್‌ಭಕ್ತವಾತ್ಸಲ್ಮ್ಕ . . . ಪೊರೆಗೆ ಮತ್‌ಸ್ಟಾಮಿ 
ಸಿದ್ಧನಂಜ (ಗುರುಚಾ. ೧-೫). [೫೦.1 ` 

ವಾಷ್ಮಣ (ನಾ). ನೀರಿನ ಹನಿ ; ಜಲಬಿಂದು : ಕೊಳದೊಳೆ ಮಿಂದು . . . 
ಮಂಜುಳಗತಿ ಮತ್ತಹಸ್ತಿ ಪಿಡಿಯಿರ್ಪೆಡೆಗೆಯ್ದಿ ಭುಜಂಗಲೀಲೆಯಂ ತಳೆದೆಳೆಮುತ್ತ 
ನೊತ್ತೆಗುಡುವಂತಿರೆ ಸೂಸಿತು ವಾಷ್ಕಣೌಘಮಂ (ರಾಜಶೇ ೫-೬೬). |ಸಂ.] 

ವಾಷ್ಟ (ನಾ). ೧. ಕಣ್ಣೀರು ; ಕಂಬನಿ. ಆವಿ ; ಹಬೆ : ""ಉಷ್ಮಂ 
ವಾ(ಪಾಲಾ. ಬಾ]ಷ್ಟಮೆನೆ ಸೆಗಳಿಯಕ್ಕು'' (ಮಂಗರಾ. ೪-೮).  [ಸಂ.1 

ವಾಸ್ಮ (ನಾ). ಬಿದಿರಿನಿಂದ ಮಾಡಿದ ಒಂದು ಬಗೆಯ ಊದುವ ವಾದ, ; 
ಕೊಳಲು : ಶಬ್ದದಿಂದ ಸಪ್ತಸ್ವರದೊಳಗಾದ ನಾನಾಘೋಷವಾಸಂಗಳಲ್ಲಿ . . . 
ಗುರುಪ್ರಸಾದಿಗೆ ಲಿಂಗಪ್ರಸಾದವಿಲ್ಲ (ಸಕವ. ಕ. 11, ೧೪೫-೨೮೫) ; ಬಾಜಿಸಿದಂ ಮುರವೈರಿ 
ವಾಸಮಂ (ಜಗವಿ. ೫-೩) ; ದಂಡಿಗೆಯ ತಾಳದಾವುಜದ ಲಸತ್‌ಸಂಗೀತದ ವಾಸದ 
ನಿನದಂಗಳ್ಪರೆದಳುರ್ದು ಸವಿಯನೇಂ ಸೂಸಿದುವೋ (ರಾಜಶೇ ೧೨-೬೦). [ಆ ಸಂ. ವಾಂಶ) 

ವಾಸ್ಕ (ಗು). ೧. ಸುವಾಸನೆಯಿಂದ ಕೂಡಿರುವ ; ಸುಗಂಧಭರಿತವಾದ. 
(ನಾ). ೨. ಸುವಾಸನೆ ; ಪರಿಮಳ. ೩. ಸುಗಂಧದ್ರವ್ಮ. ೪. ಒಂದು ಬಗೆಯ 
ಔಷಧೀಸಸ್ಮ ; ಆಡುಸೋಗೆ : ವಾಸದ ರಸದೊಳು ತ್ರಿಕಟುಕಚೂರ್ಣವ ಲೇಸಾಗಿ 
ಸೇರಿಸಿ. . . ಕೊಡೆ ಶ್ವಾಸ ಕಾಸಗಳಾಕ್ಷಣವಳಿಗು (ಸಾಳ್ವಸಾಂ. ೧೯). ೫. ನೆಲಸುವುದು ; 
ವಾಸ್ತವ್ಯ : ವಾಸಕೆ ಯೋಗ್ಮವಲ್ಲ ಗೋಕುಲವಿನ್ನು ಬೇಸಅವಾಯುತಲ್ಲ 
(ಪುರಂದ. ೪-೧೦೭ ಪಲ್ಲವಿ). ೬. ವಾಸಮಾಡುವ ಸ್ಥಳ ; ಮನೆ ; ನಿವಾಸ : ರಕ್ತದ 


ಈ 
್‌ 


೭ರರ೯ 


35 


45 


ವಾಸಂತಿಕೆ 


ಹುತ್ತ ಕೀವಿನ ಬಾವಿ ರೋಮದ ಸೀಮೆ ತ್ವಕ್ಕಿನಿಕ್ಕೆ ಮಾಂಸದ ವಾಸ . . . ಎಲುವಿನ 
ಬಲುಹಿಂದಪ್ಪ ಈ ಕಾಯ ಹೇಯ (ಆದವ. ೧೫-೩೪) ; ಫಣಿ ತನ್ನನೆ ಮುಟ್ಟುವುದೆಂಬ 
ಭೀತಿಯಿಂ ಕಡಲೊಳು ವಾಸಮಂ ರಚಿಸಿ ಪೊಕ್ಕಿರುತಿರ್ಪ ಪರೀಕ್ಷಿತಂಗೆ 
ಮುಂದಡಸಿದುದೊಂದು ಸರ್ಪ (ಕಣ್‌ಕಂ. ೨೭) ; ವಾಸ ತಪ್ಪಿದರೂ ಹಾಸಲಿಕ್ಕೆ ತಪ್ಪಲಿಲ್ಲ 
*(ಗಾಜೆ). ೭. ಮಲಗುವ ಮನೆ ; ಶಯ್ಕಾಗೃಹ : ವಾಸದ ದೀಪಕ್ಕೆ ವಾಯು 
ವಿರೋದ'ವಲ್ಲದೆ ಮಹಾಹೇತುವಿನ ವಹ್ನಿಗೆ ಅದು ಪ್ರೀತಿಯ ಸಂಗ 
(ಸಕವ. ಕ. 1, ೧೯೫-೭೪೭). ಆ. ಮನೆ ಕಟ್ಟುವ ಸ್ಥಳ ; ನಿವೇಶನ. ೯. ಅರಿವೆ ; 
ಬಟ್ಟೆ : ಧವಳವಾಸೋನ್ಸಿತಂ ಮತ್ತಮೊರ್ವಂ ಬರುತಿರ್ದ೦ (ಕಾದಂಪೂ. ೩೬) ; 
ಮಹಾನುಭಾವಿಗಳ ಸಂಗ ಮಣಿದ ಅಲಗಿನ ಮೊನೆಯ ಗುಣದಂತಿರಬೇಕು 
ರೂಹುಗೊಂಡಡೆ ನೆಲನ ಕಲ್ಲು ವಾಸದಂತಿರಬೇಕು (ಮೋಳಿಮಾ. ೮೮-೩೧). 
ವಾಸವಸ್ತ್ರಶೇಷ ಎ ಅಪರಕ್ರಿಯೆಯ ವಿಧಿಯಲ್ಲಿ ಬಳಸುವ ಪ್ರೇತವಸ್ತದ 
ಬಾಗ ಪ್ರಭುಗಳು ಪುರೋಹಿತರ ಸಲಹೆಯಂತೆ ಸ್ನಾನಮಾಡಿ, 
ವಾಸವಸ್ತ್ರಶೇಷವನ್ನುಟ್ಟು ಉತ್ತರಕ್ರಿಯಾಧಿಕಾರತ್ವದ ದರ್ಭೆಗಳನ್ನು ಸ್ವೀಕರಿಸಿ . . . 
ಪಿತೃಭೂಮಿಗೆ ಬರಿಗಾಲಿನಲ್ಲಿ ಹೊರಟರು (ಶಾಂತಲಾ. ೧೮೫). ವಾಸಾದಿಘಫೃತ ವ 
ಆಡುಸೋಗೆ ಮುಂತಾದ ಔಷಧೀಸಸ್ಮಗಳಿಂದ ಮಾಡಿದ ಒಂದು ಬಗೆಯ 
ತುಪ್ಪ: ವಾಸಾದಿಫೃುತ - ಆಡುಸೋಗೆ, ದಾಸಾಳ, ಅಮರದವಳ್ಳಿ ಈ ಮೂರನ್ನು 
ಕಷಾಯವಿಕ್ಕಿ ತುಪ್ಪವ ಹೊಯ್ದು . . . ಇಳುಹಿಕೊಂಡು ಸೇವಿಸಲು ರಕ್ತಸ್ರಾವ ಪರಿಹರ 
(ಸಕವೈ. ೨೦೩). ವಾಸಾದಿಲೇಹ್ಮ ವ ಆಡುಸೋಗೆ ಮುಂತಾದ ಔಷಧೀಸಸ್ಮಗಳಿಂದ 
ಮಾಡಿದ ಒಂದು ಬಗೆಯ ಲೇಹ್ಮ: ವಾಸಾದಿಲೇಹ್ಮ - ಆಡುಸೋಗೆ ಸೇ ೧೨, 
ನೆಲಗುಳ್ಳ , ಹೆಗ್ಗುಳ್ಳ, ಕಳ್ಳಂಗಡಲೆ . . . ತವಕ್ಷೀರ ಇವನ್ನು ಬಗೆಯೊಂದಕ್ಕೆ ಒಂದು 
ಸೇರಿನಂತೆ ಹಾಕಿ ಚೂರ್ಣಮಾಡಿ (ಸಕವೈೆ. ಪರಿ. ೩೯). ([ಸಂ.) 
ವಾಸಂತ (ಗು). ೧ ವಸಂತಖತುವಿನ ; ಚೈತ್ರಮಾಸದ : ವಾಸಂತಕಾಂತಾರ 
ರಂಗಮಂ ಶೃಂಗಾರಗೈಯಲ್ಕೆ ಬಂಗಾರದಂಗದಾ ಶೃಂಗಿ . . . ಸಾರ್ದುದು ಹತ್ತೆ 
(ಶ್ರೀರಾಮಾ. ೨೬೧-೧೦೧). (ನಾ). ೨. ವಸಂತಯತು ; ಚೈತ್ರಮಾಸ : ಆಕೆ 
ತೋರಿದಳ್‌, ಪೂವಾಗಿ ಪೋಗಿ ಮಿಡಿಗಾಯ್ಗಳಂ ಪಡೆದೊಡಲ ವಾಸಂತದಂತ್ಮದ 
ರಸಾಲದೋಲ್‌ (ಚಿತ್ರಾಂಗ. ೫೦-೧೩೬೯). ೩. ಒಂದು ಬಗೆಯ ಸಸ್ಕ : ""ವಾಸಂತಃ - 
ತಿಲಕವೃಕ್ಷ, ತಾರೆ, ಕರಿಯ ಹೆಸರು'' (ಓಷಧಿ. ೧೯). (ಸಂ. 
ವಾಸಂತಿ (ನಾ). ೧. ಒಂದು ಬಗೆಯ ಬಳ್ಳಿ ಮತ್ತು ಅದರ ಹೂವು : 
ಸುರಹೊನ್ನೆಯ ವಾಸಂತಿಯ ಸುರಗಿಯ ಚಂಪಕದ . . . ನಸುಬಿರಿದರಲಿಂದರ್ಚಿಸಿದ 
ನವನಿಪತಿ ಜಿನಪತಿಯಂ (ಪಂರಾಮಾ. ೧೨-೪) ; ಈ ಕೋಮಳೆ ಕಾಮಕ್ಲಿಷ್ಟೆ ಚಿತ್ತಕ್ಕಳಲ 
ನೊಲವುಮಂ ಪುಟ್ಟಿಪಳ್‌ ನೋಡೆ ಪತ್ರಾವಳಿ ಶೋಷಂಬೆತ್ತ ಚೈತ್ರಾಗಮಪವನಪರಿಸ್ಪೃಷ್ಟ 
ವಾಸಂತಿಯಾವೋಲ್‌ (ಶಾಕುಂತ. ೩೫-೬೧). ೨. ಒಂದು ಬಗೆಯ ಮಲ್ಲಿಗೆ : "ಜಾತಿ 
ಮಾಳತಿ ವಾಸಂತಿ ಮಾಧವಿ . . . ಕುಂದಂ ಕೇತಕ್ಕಾಹ್ವಯಂ'' (ಮಬ್ತಕೋ. ೩೮-೩೪). 
[ಸಂ. ವಾಸಂತೀ। 
ವಾಸಂತಿಕ (ಗು). ೧. ವಸಂತಕಾಲದ ; ಚೈತ್ರಮಾಸಕ್ಕೆ ಸಂಬಂಧಿಸಿದ. (ನಾ). 
೨. ವಸಂತಖತು: ; ಚೈತ್ರಮಾಸ. ೩. (ನಾಟಿಕದಲ್ಲಿಯ) ಹಾಸ್ಕಗಾರ ; 
ವಿದೂಷಕ : *'ವೈಹಾಸಿಕಃ, ಕೇಳಿಕರು, ವಾಸಂತಿಕಃ - ಈ ೩ ನಗಿಸುವಾತಂ'' 
(ಹಲಾಯು. ೭೧-೨೭೮). ೪. ಅಭಿನಯಿಸುವವನು ; ನಟ. ಟಂ.) 
ವಾಸಂತಿಕೆ (ನಾ). ೧. ವಾಸಂತಿಕ ೨ : ಬಿಲ್ಲಂ ಗೊಲೆಗೆತ್ತಿ ಹೂಡಿದನ 
ಮೋಘಾಸ್ತ್ರಂಗಳೆಂ ದರ್ಪಕಂ ದಿಗಿಲೆಂದಿತ್ತು ವಿಯೋಗಿವೃಂದಹೃದಯಂ ವಾಸಂತಿಕಾ 
ಮಾಸದೊಳ್‌ (ಗಂಕ. ೭-೬೬). ೨. ಒಂದು ಬಗೆಯ ಗಿಡ ಮತ್ತು ಅದರ ಹೂವು; 
€ವಂತಿಗೆ : ವಾಸಂತಿಕಾಪುಷ್ಟವು ಅಂದರೆ ಸೇವಂತಿಗೆ ಹೂವನ್ನು ಧರಿಸಿದಲ್ಲಿ ... 
ಶರೀರಕ್ಕೆ ತಂಪನ್ನುಂಟುಮಾಡುವುದು («ಸಕವೈ. ೪೬. ೩. ಸಪ್ತಮಾತೃಕೆಯರಲ್ಲಿ 
ಒಬ್ಬಳು ; ವೈಷ್ಣವಿ : ವಾಸಂತಿಕಾದೇವಿಲಬ್ಹವರಪ್ರಸಾದಂ ಯಾದವಕುಳಾಂಬರ 
ದ್ಮುಮಣಿ ಮಂಡಳಿಕಚೂಡಾಮಣಿ . . . ಪ್ರತಾಪಹೊಯ್ಸಳಬಲ್ಲಾಳದೇವರು (ಎಕ. 11೧). 
೫೬೭೫-೨೫; 1173) ; ವೈಷ್ಣವಿಯು ಹಿಂದಿನ ಕೈಗಳಲ್ಲಿ ಶಂಖ ಚಕ್ರ ಏಳುಷೆಡೆಸರ್ಪದ 


ವಾಸಕ 


ಛತ್ರವನ್ನು ಹೊಂದಿರುವಳು. ಇದನ್ನೇ ವಾಸಂತಿಕಾ ಎಂದು ಕರೆಯುವರು (ಹೊಯ್ದವಾ. 66). 
(೫9. ವಾಸಂತಿಕ | 

ವಾಸಕ (ಗು). ೧. ವಾಸಕ್ಕಾಗಿ ಕಟ್ಟಿದ. ೨. ದಾಸನೆ ಕಟ್ಟಿದ ; ಸುಗಂಧಗೊಳಿಸಿದ. 
(ನಾ). ೩. ವಾಸಸ್ಥಾನ ;ನೆಲೆ; ಮನೆ. ೪. ಮಲಗುವ ಮನೆ ; ಶಯನಗೃಹ : 
ವಾಸಕಸಜ್ಜಕೆ ಪರಾ. ೫. ಸುಗಂಧ ; ಸುವಾಸನೆ. ೬. ಸುಗಂಧದಿಂದ 
ಕೂಡಿರುವುದು ; ಸುವಾಸನೆಯಿಂದ ತುಂಬಿರುವುದು. ೭. ಒಂದು ಬಗೆಯ 
ಸಸ್ಕ ; ಆಡುಸೋಗೆ : ""ವಾಸಕಃ- ತಾರೆ, ಆಡಸೋಗೆ'' (ಓಷಧ. ೧೪೯). ೮. ಬಟ್ಟೆ ; 
ವಸ್ತ್ರ. ೯. ಒಂದು ಬಗೆಯ ಪಕ್ಷಿ : ಆ ವನಂಗಳೊಳು ಶುಕ ಪಿಕ . . . ಗಿಡಗ 
ರುಕ್ಮಕ ವಾಸಕ ಮೊದಲಾದ ಚಿತ್ರರೂಪಶಕ್ತಿಗಳುಳ್ಳ ಪಕ್ಷಿಕುಲಂಗಳು೦ (ಎವೇಕ. ೨೧೨). 

[ಸಂ.] 

ವಾಸಕಸಜ್ಜಿಕೆ (ನಾ). (ಕಾವ್ಮಮಾ) ಶೃಂಗಾರನಾಯಿಕೆಯರಲ್ಲಿ ಒಂದು 
ಪ್ರಭೇದ ; ಶಯನಗೃಹವನ್ನು ಶೃಂಗರಿಸಿ, ವೇಷಭೂಷಣಗಳಿಂದ 
ಅಲಂಕೃತಳಾಗಿ ಗಂಡನ ಅಥವಾ ಪ್ರಿಯಕರನ ಬರವನ್ನು ನಿರೀಕ್ಷಿಸುತ್ತಿರುವ 
ಹೆಣ್ಣು : ಮಗಧಸಾಂದರಿ ತನ್ನ ಪಾಳೆಯದೊಳಂ ವಾಸಕಸಜ್ಜಿಕೆಯಾಗಿ (ಅರ್ಥನೇ 
೩-೧೦೭ ವ) ; ತನ್ನೆಂ ಮಂದಿರಮಂ ವಾಸಕಸಜ್ಜಿಕೆ ಪುರುಷನ ಬರವಲ್‌ದು 
ಸಿಂಗರಂಗೆಯಲಕ್ಕು೦ (ರಸರ. ೩-೯೯ ಸೂತ್ರ). |ಸಂ. ವಾಸಕಸಜ್ಜಿಕಾ] 

ವಾಸಕಾಲು (ನಾ). ಬಾಗಿಲಿನ ಚೌಕಟ್ಟು : ಬಾಗಿಲುವಾಡ ; ಬಾಗಿಲ ಚೌಕಟ್ಟು ; 

( ೯-- ತಮಿ. ವಾಚಖ್‌ಕಾಲ್‌] 


ಕಾಸಾ ಹರದನ 


ವಾಸಕಾಲು (ರಂಂಬಲಾ. ಇಂಕನಿ). 
ವಾಸಕಾಅ "ವಾಸಗಾಜ' ನೋ 
ವಾಸಗಾಜ, ವಾಸಕಾಜ (ನಾ). ಕೊಳಲನ್ನು ಊದುವವನು ; ವೇಣುವಾದಕ : 
“ವೇಣುಧ್ಧ, ವೈಣವಿಕ - ವಾಸಗಾಣ'' (ನಾಟರಾ 8). ವಾಸಕಾಅ : ಜಗತೀಶಂ ನೋಬ್ಬ 
ಕಣ್ಣಂ ನುಡಿವ ದನಿಗಮಿಂಬಾಗಿ ಕುಳ್ಳಿರ್ದರಂದೋಳಿಗಳಿಂ ದಂಡಾಧಿಪರ್‌ . . . 
ನೆತ್ತಕರ್‌ ವಾಸಕಾಜರ್‌ ನಗೆಕಾಆರ್‌ ವಾದ್ಮಕರ್‌ (ಅನಂಪು. ೨-೨೬). 
1 ವಾಸ್ಕ + -ಕಾಜ| 


ವಾಸಗೃಹ (ನಾ). ೧. ವಾಸಿಸುವ ಸ್ಥಳ; ಮನೆ. ೨. ಮಲಗುವ ಕೋಣೆ ; 
ಶಯ್ಕಾಗಾರ : ""ಗರ್ಭಾಗಾರಂ, ವಾಸಗೃಹಂ - ೨ ಮಲಗುವ್‌ ಮನೆ'' 
(ಸಿದ್ಧಾಂತಿ. ೧೦೧). [ಸಂ.] 


ವಾಸಚ್ಛಲ (ನಾ). ಬಟ್ಟೆಗೆ ಪರ್ಯಾಯವಾದುದು : ಖಳನ ತೆಳುದೊಗಲುಗಿದು 
ವಾಸಚ್ಛಲವ ಸಲಿಸಿದವನ ಜಠರದೊಳೊಳಗರುಳನುಗಿದಬುಜವದನೆಯ ಮುಡಿಗೆ 
ಮುಡಿಸಿದನು (ಕುವ್ಮಾಕ. ೧೯-೮೩). [ಸಂ.] 

ವಾಸತೇಯಿ (ನಾ). ಇರುಳು ; ರಾತ್ರಿ : “ತಮಾ, ತಮಿಸ್ರಾ . . . ವಾಸತೇಯಾ, 
ಶ್ಯಾಮಾ, ರಾತ್ರಿ: - ಈ ೧೯ ಇರುಳಿನ ಪೆಸರ್‌'' (ಹಲಾಯು. ೧೮-೧೦೮). (ಸಂ. ವಾಸತೇಯಾ। 

ವಾಸನ (ನಾ). ೧. ವಾಸವಾಗಿರುವುದು ; ವಾಸ್ತವ್ಯ. ೨. ವಾಸಸ್ಥಳ; ಮನೆ. 
೩. ಸುಗಂಧ ; ಸುವಾಸನೆ : "ವಾಸನಿಸು' ಪರಾ. ೪. ಸುಗಂಧವನ್ನು 
ಕೂಡಿಸುವುದು. ೫. ಮುಚ್ಚಿರುವುದು ; ಆಚ್ಛಾದನಗೊಂಡಿರುವುದು. 
೬. ಹೊದಿಕೆ ; ಆವರಣ ; ಮುಸುಕು. ೭. ಬಟ್ಟೆ ; ವಸ್ತ್ರ. ೮. ಪೆಟ್ಟಿಗೆ ; 
ಭರಣಿ. ೯. ಅರಿವು; ತಿಳಿವು. ೧೦. (ಧ್ಯಾನದ) ಒಂದು ಭಂಗಿ. 
೧೧. ಸಂಸ್ಕಾರ : ""ವಾಸನಮು ಸಂಸ್ಕಾರಮಕ್ಕುಂ'' (ಮಂಗರಾ. ೧೩೫-೩೭). (ಸ೨.] 

ವಾಸನಾಕ್ಷಯ (ನಾ). ೧. ರಾಗದ್ವೇಷಾದಿಗಳು ಇಲ್ಲದಿರುವಂಥದು : 
ಪರಶಿವತಂತ್ರದುರುಗೌಣ ಮುಖ್ಕಗಳ್ಪಾಸನಾಕ್ಷಯನಾಸಿಕಂ . .. ರಾಮನಾಥಾರ್ಯರಿಂಗೆ 
(ಏಕೋಪು. ೧-೫೯). ೨. ರಾಗದ್ವೇಷಾದಿಗಳ ನಾಶ, - ಕೊನೆ : ಮೊದಲ ಭೂಮಿ 
ಸುಖೇಚ್ಛೆ ಯೆರಡನೆಯದು ಸದಾತ್ಮವಿಚಾರ ಮೂಚೆನಿಪುದು ಕಣಾ ನಿಸ್ಸಂಗ ನಾಲ್ಕದು 
ವಾಸನಾಕ್ಷಯವು . . . ತುರಿಯಾತೀತವೇ ಏಳನೆಯ ಭೂಮಿಕೆಯು (ಅಮೃತ. ೬-೬). 

[ಸಂ.] 

ವಾಸನಾನಂದ (ನಾ). ಎಂಟು ಬಗೆಯ ಅನಂದಗಳಲ್ಲಿ ಒಂದು : ನಿದ್ರೆ 

ತಿಳಿದಾಕ್ಷಣದಲ್ಲಿ ತೋರ್ಪದೇ ವಾಸನಾನಂದವೆನಿಸುವುದು (ಎವೇಕೆ. ೨೪). [ಸಂ.] 


೭೮೬೦ 


ವಾಸನೆ, 


ವಾಸನಾಬಲ (ನಾ). ಹಿಂದಿನ ಜನ್ಮದ ಸಂಸ್ಕಾರದ ಪ್ರಭಾವ : ಬುದ್ಧಿ ಮೂಲತಃ 
ಸತೃಗುಣಯುಕ್ತವಾದು ರಿಂದ, ಕೇವಲ ಆನಂದಕ್ಕೆ ಮಾತ್ರ ಎಡೆಗೊಡುವಂತಿದ್ದರೂ ಅದರ 
ವಾಸನಾಬಲದಿಂದ ಆನಂದದ ಬದಲು ತದ್ವಿರುದ್ಧವಾದ ಅನುಭವಗಳು ಜೀವಕ್ಕೆ 
ಒದಗುತ್ತವೆ (ಸೌಂದಸ. ೧೧೧). |ಸಂ.1 


5 | ವಾಸನಾವಾಸನ (ನಾ). ಸುಗಂಧಕ್ಕೆ ಆಶ್ರಯವಾಗಿರುವುದು : ವಾಸನಾವಾಸನ 


[ಪಾರಾಂ.ದ| ಪರಿಮಳೋಶ್ಚಾಸನಾಸಿಕವಂ ನೆನೆವನಳಿಯಾಸೆಯಲಿ (ಒಸಪು. ೪೨-೨೬). [ಸಂ.] 

ವಾಸನಿಸು (ಕ್ರಿ). ೧. ಕಂಪುಬೀರು ; ಸುವಾಸನೆ ಹರಡು : ಪದ್ಮಪುಷ್ಪವು ಅರಳಿ 
ವಾಸನಿಸಿತು (ಆನ್ನಸಾ. ೫೫). ೨. ಸುಗಂಧ ಬೀರುವಂತೆ ಮಾಡು ; ಕಂಪುಗೊಳಿಸು : 
(ಅ. ೩ (ನೆತ್ತಿಯನ್ನು) ಮೂಸಿ ನೋಡು ; ಆಘ್ರಾಣಿಸು : ತನ್ನೆದೆಯಲ್ಲಿ 
ತಕ್ಕವಿಸುತ್ತ ವಾಸನಿಸುತ್ತ ಚುಂಬಿಸುತ ಫುಲ್ಲಮುಖಸರಸೀರುಹನಪ್ರತಿಮಭಕುತರ 
ದೇವನಾಶ್ರಿತವಲ್ಲಭನ ಮೊಗ ನೋಡಿ ನಗುತಿಂತೆಂದನವನೀಶ (ನಭಾಗ. ೧೦-೯೦-೨೨) ; 
ಕರ್ಮೂಗಿಂದ ನೆಲನ ವಾಸನಿಸಿ ಮೇಘಾಳಿಯನಾರೈವ' ಚತುಷ್ಟದಿ ವೇಗದಿ 
ನಡೆದುವಾಕ್ಷಣದಿ (ಮೋಪತ. ೧೯-೧೩) ; ರಾಳಿಸುವ ಕಣ್ಣೀರನೊರೆಸಿ ಮಂಡೆಯ ನಿಗರ 
ವಾಸನಿಸಿ ನುಡಿದನು (ತುರಂಗ. ೨೬-೧೮) ; ನೆತ್ತಿಯ ವಾಸನಿಸಿದರೆ ಸತ್ತಿಗೆ ಹಿಡಿದ 
ಹಾಗೆಯೇ 7? (ಗಾದೆ. "ವಾಸಿಸು' ಪರಾ. (ವಾಸನ *- - ಇಸ್ಮು] 

ವಾಸನೆ, (ನಾ). ೧. ಹಿಂದಿನ ಸ್ಮರಣೆಯಿಂದ ಉಂಟಾಗುವ ತಿಳಿವಳಿಕೆ,-- 
ಜ್ಞಾನ. ೨. ಜನ್ಮಾಂತರದ ವಿಷಯವನ್ನು ಸ್ಮರಣೆಗೆ ತರುವ ಒಂದು ಬಗೆಯ 
ಶಕ್ತಿ. ೩. ಹಿಂದಿನ ಒಳ್ಳೆಯ ಅಥವಾ ಕೆಟ್ಟ ಕ್ರಿಯೆಗಳಿಂದ ಮನಸ್ಸಿನ ಮೇಲೆ 
ಅಗೋಚರವಾಗಿ ಉಂಟಾಗುವ ಪ್ರಭಾವ ,-ಪರಿಣಾಮ ,--ಸಂಸ್ಕಾರ 
ಮತ್ತು ಅದರಿಂದ ಉಂಟಾಗುವ ನೋವು, ನಲಿವು ಮುಂತಾದ ಭಾವನೆ : 
ಉಪನಯನಂ ಗೆಯ್ಕದೆಯುಂ ಸ್ಪಪೂರ್ವವಾಸನೆಯ ಬಲದಿನಂತಾತಂ ವೇದಪುರಾಣ 
ವೇದಿಯಾದಂ (ವರ್ಧಮಾ. ೬-೧೮) ; ನಾಟಕದಲ್ಲಿ ಪಾತ್ರವಹಿಸಿದ ವಾಸನೆ ಅವನ ಸಾಮಾನ 
ನಡತೆಗೂ ಅಂಟಿಕೊಂಡಿತ್ತು (ಆಲಹೂ. ೯೧). ೪. ಬಯಕೆ ; ಆಕಾಂಕ್ಷೆ ; ಆಸೆ: 
ಗುರುವಿಂಗೆ ತನುವನರ್ಪಿಸಿದಲ್ಲದೆ ತನುವಿನ ವಾಸನೆ ಹಲಟ್‌ಯದು ಲಿಂಗಕ್ಕೆ 
ಮನವನರ್ಪಿಸಿದಲ್ಲದೆ ಮನದ ವಾಸನೆ ಹಣೆಯದು (ಅಖಂಡೇ ೭೭-೫೫) ; ಅಡವಿಯನು 
ಹೊಗಬಹುದು ಮಡದಿಯನು ಬಿಡಬಹುದು ಬಿಡದೆ ಧ್ಮಾನದೊಳಿರಬಹುದು ವಾಸನೆಯ 
ಕೊಡಹಲಳವಲ್ಲ (ಸರ್ವಜ್ಞ. ೫೩೧). ೫. ಊಹೆ ; ಕಲ್ಪನೆ. ೬. ಅಜ್ಞಾನ ; ಮೌಢ್ಯ. 
೭. (ಆಲಂ) ಸಹವಾಸ ; ಜೊತೆ ; ಒಡನಾಟಿ :ದಾಮೋದರಭಟ್ಟರಂ ಪ್ರೇಮದಿಂ 
ಸೋಂಕಿದೆನೆ ಕೇಶವಫೈಸರ ವಾಸನೆಯುಂಟೆ (ಬಸರ. ೧೦-೪೬). ೮. [ದ್ವೈತ] ಇಪ್ಪತ್ತು 
ಬಗೆಯ ದ್ರವ್ಯಗಳಲ್ಲಿ ಒಂದು : ಪರಮಾತ್ಮ, ಲಕ್ಷ್ಮಿ, ಜೀವಾತ್ಮ... 
ಅಂಧಕಾರಕಾಲ, ವಾಸನಾ, ಪ್ರತಿಬಿಂಬ ಎಂದು ದ್ರವ್ಯಗಳು ಇಪ್ಪತ್ತು (ಹಿಂದಸಾ. ೨೭೫). 

ಸಂ. ವಾಸನಾ] 

ವಾಸನ್ಮೆ (ನಾ) ೧. ಕಂಪು ; ಗಂಧ : "“ಸೊವಡೆಂದು . . . ನಾತಮುಮೆಂದು ಸಲೆ 
ವಾಸನೆಗೆ ಪೆಸರ್‌'' (ಕಬ್ಬಿಕ್ಕೆ ೫೪) ; ಆಸವದಾಬ್ರದ ಫಣಿಯ ನಿವಾಸದ ನೆಲ್ಲರಳ 
ಬೆಲ್ಲವತ್ತದರಿಷ್ಟಾಭಾಸದ ಮದ್ಯದ ಪಲಸಿನ ವಾಸನೆ ನಿಶ್ವಾಸಮೆನೆ ಹಯಂಗಳ್‌ 
ಶುಭದಂ (ಅಶ್ವಶಾ. ೩-೧೯) ; ವಾಸನೆ ಮೇಲಿಂದ ಸುಟ್ಟಿ ಕುಸಬಿಯ ಎಣ್ಣೆಯೋ 
ಒಂದೆತ್ತಿನ ಘಾಣದ್ದೋ ಇದರ ಪರೀಕ್ಷೆ ಮಾಡುತ್ತಾರೆ (ಮುಂಬವ್ಮಾ. ೩೭). ೨. ಸುಗಂಧ ; 
ಪರಿಮಳ : ವಾಸನೆಯಿಂದಮೆ ಸಮೆದ ವಿಳಾಸಮನೊಳಕೊಂಡು ಗಂಧಕುಟಿ 
ಸೊಗಯಿಪುದಾ ವಾಸನೆ ಸೋಂಕಿದರಂ ಸುಖವಾಸನೆವೆರಸಮೃತಪದಮನಿರದೆಯ್ದಿಸುಗುಂ 
(ಪಾರ್ಶ್ವಪು. ೧೬-೭೩) ; ಧೂಪ ವಾಸನೆಯಿಂದ ಮುನ್ನ ಉಮಾಪತಿಯ ಮುಂದೆಸೆಯೊಳುದಿತ 
ವ್ಯಾಪಿತಾಂತರ್ಗತಸುವಾಸನೆ ರಂಜಿಸುತ್ತಿರಲು (ಬಸಪು ೩೩-೭). ೩. ಕೆಟ್ಟನಾತ ; 
ದುರ್ಗಂಧ : ಕೆಟ್ಟು ಹೋದ ಹಣ್ಣಿನಿಂದ ವಾಸನೆ ಬರುತ್ತಿದೆ (ರೂಢಿ). 
೪. ಸುಗಂಧಗೊಳಿಸುವುದು. ೫ ವಾಸಿಸುವುದು. ೬. ನೆಲೆ ; ಆಶ್ರಯ. 
೭. ಬಟ್ಟೆ ; ವಸ್ತ್ರ. ಆ. (ಆಲಂ) ಜಾಡು ; ಸುಳಿವು : ಆಕೆಯ ಹತ್ತಿರ ದುಡ್ಡಿನ 
ವಾಸನೆ ಸಿಕ್ಕಿದ ಕೂಡಲೆ ಆತ ಎಲ್ಲವನ್ನೂ ತೆಗೆದುಕೊಂಡು ಬಿಡುತ್ತಾನೆ (ರೂಢಿ). 

[ಸಂ. ವಾಸನ] 


ವರ್ಣ, 


ವಾಸನೆಗಟ್ಟು 


ವಾಸನೆಗಟ್ಟು (ಕ್ರಿ). ಸುವಾಸನೆಯ ದ್ರವ್ಯವನ್ನು ಹಾಕು ; ಬಣ್ಣ ಕಟ್ಟು : ಇವಳು 

ವಾಸನೆಗಟ್ಟಿದ ಮದ್ಮದಂತೆ ನನ್ನನ್ನು ಉನ್ಮಾದಗೊಳಿಸುತ್ತಿದ್ದಾಳೆ 
[ವಾಸನ್ಮೆ 4 ಕಟ್ಟು) 

ವಾಸನೆವಿಡಿ, ವಾಸನೆಹಿಡಿ (ಕ್ರಿ). ೧. ಪರಿಮಳವನ್ನು ಗ್ರಹಿಸು : ನಾಸಿಕೇಂದ್ರಿಯ 
ನಿನ್ನ ತನುಗಂಧಕೆಳಸಿ ಮೇಲ್ಸೂಸಿದ ಪುಣಗು ಕಸ್ತುರಿಯ ವಾಸನೆವಿಡಿಯದು (6ಂನವಿ, 
೯-೧೮೨). ವಾಸನೆಹಿಡಿ : ೨. (ಆಲಂ) ಪತ್ತೆಹಚ್ಚು ; ಜಾಡುಹಿಡಿ : ಅವನು 
ಲಂಚದ ವಾಸನೆಹಿಡಿದು, ಅದು ಪರರ ಕೈಗೆ ನುಣುಚಿಕೊಂಡು ಹೋಗದಿರಲೆಂದು 
ತವಕಗೊಂಡನು (ಪುನರು. ೫೦೮). (ವಾಸನ್ನೆ + ಪಿಡಿ] 

ವಾಸನೆಹಿಡಿ "ವಾಸನೆವಿಡಿ' ನೋ. 

ವಾಸನೆಹುಲ್ಲು (ನಾ). ನಿಂಬೆವಾಸನೆಯುಳ್ಳ ಒಂದು ಬಗೆಯ ಹುಲ್ಲು : «8. 

[ವಾಸನೆ 4 ಹುಲ್ಲು (ಆ ಪುಲ್‌)] 

ವಾಸಭವನ (ನಾ). ಮಲಗುವ ಮನೆ ; ಶಯ್ಕಾಗೃಹ : ""ಪ್ರಘಣಾಂತರದೊಳ್‌ 
ವಾಸಭವನಮೆನೆ ಪೆಸರ್ವಡೆಗುಂ'' (ವಸ್ತುಕೋ ೪೪-೧೮). ([ಸಂ.] 

ವಾಸಯಷಪ್ಪಿ (ನಾ). ಪಕ್ಷಿಗಳು ಹಾರಿ ಬಂದು ಕುಳಿತುಕೊಳ್ಳುವುದಕ್ಕೆ ಇಟ್ಟಿರುವ 
ಕೋಲು : ದಿನಾಂತಂ ಮನೋಹರಮಾಗಿರ್ದುದು ವಾಸಯಷ್ಟಿಗತಶುಂಭತ್ತಾಮ್ರ 
ಚೂಡವ್ರುಜಂ (ಪಂಚತಂ. ಅ. ೧೬೫-೨೦). (ಸಂ.] 

ಬಾಗಲ, ಬಾಸರ, (ನಾ). ೧. ಓರೆಯಾಗಿರುವುದು ; ಏರುಪೇರು : «8. 
೨ ಪೇರುಕಟ್ಟುವುದಕ್ಕಾಗಿ ತಕ್ಕಡಿಯ ಪರಡೆಯಲ್ಲಿಡುವ ಹೆಚ್ಚಿನ ತೂಕ ; 
ಕಾಣಿ :-ತ್ರಾಹಿನ ಗುಣದಿಂದ ವಾಸರದಣೆಯಿಂದ ಕಾಸಿ ಕರಗುವದಟೆಂದ ವೀಸವೀಸವ 
ನಾನಾಬಗೆ ಗಳಿಸುವ ಜಗದೀಶನಾದರೆ ಬಿಡಬೇಡ (ಅಮುಸಾಂ. ೩-೧೧೮). ೩. ಲೋಪ ; 
ದೋಷ : ನೀವಾಜ್ಞೆಮಾಡಿದ ನುಡಿಗೆ ವಾಸರವು ಇನಿತು ಬಂದರೆ ನಿಮ್ಮ ಸೇವಕನಿನಿತು 
ಅಲ್ಲವು (ಜ್ಞಾನಸಿಂ. ೩-೧೮). ಬಾಸರ್ಮ : ೨. "ಬಾಸರ' ಅಂದರೆ "ಕಾಣಿ' - ಹೆಚ್ಚಿನ ತೂಕ 
(ಪರಪ. ೨೧೧). [೮ ಓಸರ,) 

ವಾಸರ (ನಾ). ೧. ಹಗಲು ; ಬೆಳಗು: ಅನುಚರನವೊಲಾಲೋಕಮಂ ಪತ್ತುವಿಟ್ಟೋಸ 
ರಿಸಿತ್ತಾವೇಗದೊಳ್‌ ವಾಸರಮನುಚರಿವೊಲ್‌ ಸಂಜೆ ಸಂಜಾತರಕ್ತಾಂಬರದಿಂದಂ ಬಾಸಣಿ 
ಪ್ಪಂತೆಸೆದುದಸದಳಂ ಸಾಂದ್ರಶೋಣಾಂಶುಜಾಲಂ (ಕಾದಂಉ. ಆ೧೬) ; ವಾಸರಮುಖದರ್ಶನ 
ದಿಂದೋಸರಿಸುವ ಚಕ್ರವಾಕದೆರ್ದೆಯದವಟಲಂತಾ ಸಮಯದೊಳವನಿಪನಟಲೋಸ 
ರಿಸಿದುದಾ (ಚಂದ್ರಷು. ೫-೨೧). ಪಿ. ದಿನ; ದಿವಸ: ಅನ್ನೆ ಗಮಾಷಾಡಿ 
ಪೌರ್ಣಮಾಹೀವಾಸರ ಸಾಯಂತನ ಸಮಯದೊಳ್‌ («ಆದಿಪು. ೬-೫೧ ವ) ; 
ಪಾಶುಪತಶರವೆನ್ನ ಸತ್ವವಿಳಾಸವದೆ ಫಲುಗುಣನ ಕೈಯಲಿ . . . ಆ ಸುಭಟನೊಬ್ಬ 
ನನುಳಿಯೆ ಮಿಕ್ಕೇಸು ಪಾರಿಡವರುಗಳನೊಂದೇ ವಾಸರದಲವಗಡಿಸು ಹೋಗು 
(ಕುವ್ಮಾಅ. ೨೨-೪೬). ([ಸಂ.) 

ವಾಸರಂಬರಂ (ಅ). ದಿನದ ವರೆಗೆ ; ದಿವಸದ ತನಕ : ವಾಗೀಶನಾಯ್ನಾರೆಂಬ ಹರಭಕ್ತಂ 
» - . ತನುಜೆಯಂ ಪಿಳ್ಳೆನಾಯ್ನಾರ್ಗಲ್ಲದಾರ್ಗೆ ಕುಡೆನೆಂದು ನುಡಿದು ಹರಿಸದಿಂದಿರ್ಪನಿ 
ತಟೊಳಗವಳ್‌ ಸಾಯಲ್ಕೆ . .. ಇವಳನುರುಘಟದೊಳಿರಿಸುವೆಂ ಪಿಳ್ಳೆನಾಯ್ನಾರ್‌ ಬರ್ಪ 
ವಾಸರಂಬರಮೆನುತ್ತೆ (ಆರಾಚ. ೨-೨-೪೪). (ವಾಸರ 4 - ಬರಂ (ಆ - ವರಂ) 

ವಾಸರಕರ (ನಾ). ಬೆಳಗನ್ನುಂಟುಮಾಡುವವನು ; ಸೂರ್ಯ : ಆ ಸೇನಾರಜದಿಂ 
ಪರಿಧೂಸರಮಾದುದು ನಿಜಾಂಗಮಂ ತೊಳೆಯಲ್ಕೆಂದೋಸರಿಸದೆ ಪೊಕ್ಕಂತಿರೆ 
ವಾಸರಕರನಪರವಾರಿನಿಧಿಯೊಳ್‌ ಪೊಕ್ಕಂ (ರಾಜಶೇ ೬-೨೭). [ಸಂ.1 

ವಾಸರಪತಿ (ನಾ). ಹಗಲಿನ ಒಡೆಯ ; ಸೂರ್ಯ : ವಾಸರ (ಪಾಠಾ. ವ।ಪತಿ 
ಬಿಸುಗದಿರಿಂ ಪೇಸದೆ ತವೆ ಪೀರ್ಗುಮೆಂಬ ಮಜುಕದೊಳಂಭೋಜಾಸನನಂಬುಜವನಮಂ 
ಬಾಸಣಿಸಿದನೆನಿಪುವಿಡಿದ ತಾವರೆಯೆಲೆಗಳ್‌ (ಕಾವ್ಮಾವ. ೨೩೭). (ಸಂ.] 

ವಾಸರವ (ನಾ). ಕೊಳಲಿನ ನಾದ ,-ಧ್ವನಿ : "ತತ್ತರುರು ಪಿತೃತಂ ವಾಸರವವಕ್ಕು'' 
(ಮಂಗರಾ. ೪-೮). [ವಾಸ 3- ರವ] 

ವಾಸರಾಧಿಪ (ನಾ). ಇ ವಾಸರಪತಿ : ಸಿರಿಶೈಲದೊಳ್‌ ವಸಿಸಿರ್ಪರ್‌ . . . 
ಅಘತಿಮಿರಸಂದೋಹವಾಸರಾಧಿಪರೂಪರು (ಆರಾಚ. ೧-೧-೬೭). |ಸಂ.) 


(ವಚಛಾ. ೧೮೯). 


೭೮೬೧ 


10 


35 


45 


ವಾಸಾಕೋಪ್ಠ 


ವಾಸವ (ಗು). ೧. ದೇವೇಂದ್ರನಿಗೆ ಸಂಬಂಧಿಸಿದ. ೨. ವಸುಗಳಿಗೆ 
ಸಂಬಂಧಿಸಿದ. (ನಾ). ೩. ಇಂದ್ರ : ಭಾಸುರದೇವಕೋಟಿವಿಭುವಪ್ಪ ಮಹರ್ದ್ಮಿಕ 
ನಪ್ಪ ವಾಸವಂಗಾಸನಕಂಪಮಂ ಪಡೆದು ಶೀರ್ಥಕರತ್ಛಮನಿತ್ತಂ (ಆದಿವು ೧೬-೮೦) ; 
ದೇಶಾಧಿಪತಿ ಹರಿಶ್ಚಂದ್ರರಾಯನ ಸತ್ಯ ವಾಸವನ ಸಭೆಯೊಳಗೆ ನೆಗಳ್ಹ ಪ್ರಸಂಗದಿಂ 
ಕೌಶಿಕ ವಸಿಷ್ಠಮುನಿಗಳಿಗೆ ಘನತರದ ಸಂವಾದಮಂ ಮಾಡಿತಂದು (ಹಚಕಾ. ೧ ಸೂಚನಾಪದ್ಕ). 
೪. ಒಂದು ಬಗೆಯ ಸಸ್ಮ ಮತ್ತು ಅದರ ಬೀಜ : "ವಾಸವಃ - ಕೊಡಸಿಗನ 
ಬೀಜ , ಇಂದ್ರಗೋಪದ ಹುಳು'' (ಓಷಧ. ೧೯). [ಸಂ.1 

ವಾಸವಗಜ '(ನಾ). ಇಂದ್ರನ ಆನೆ; ಐರಾವತ : ಅದೇಂ ಗೆಲೆವಂದುದೊ 
ವಾಸವಗಜವಿಲಾಸಮಂ (ಅಜಪು. ೫-೬೬) ; ವಾಸವಗಜದೊಡನಡರ್ವ ವಿಳಾಸದ 
ಸುರಜನದ ಹಾರಿ ಫೋಲ್ತುದು ಗಿರಿಗಬ್ದಾಸನನೆ ಪಂಚರತ್ನದ ಸೂಸಕಮಂ ಮಾಲೆವೂವ 
ನೆಬಲಿಕ್ಕಿದವೋಲ್‌ (ಪುಷ್ಪಪು. ೧೦-೬೮). [ಸಂ] 

ವಾಸವಚಾಪ (ನಾ). ಕಾಮನ ಬಿಲ್ಲು ; ಇಂದ್ರಧನುಸ್ಸು : ವಾಸವಚಾಪಮೆಂಬ 
ಮಣಿಮಂಟಪದೊಳ್‌ ಮೊಬಗೆಂಬ ವಾದ್ಮಮಂ ಗೋಸನೆಮೇಘಮೆಂಬ ತೆರೆಯಿಂದೆ 
ತಟಿನ್ನಟಿ ಬಂದು ನಾಟ್ಕವಿನ್ಮಾಸದೆ ಕೊಂಕಿ ನಿಂದು (ಅನಂಪು. ೯-೧೨). [ಸಂ.| 

ವಾಸವತಿ (ನಾ). ಹೆಚ್ಚು ಬಟ್ಟೆಗಳಿರುವ ಮನೆ, - ಗೃಹ : ""ಬಹುವಸ್ತ್ರ ವರ್ತಿಸಿಹ 
ಮನೆ ವಾಸವತಿಯಕ್ಕುಂ'' (ಮಂಗಲಾ. ೫೮-೯). [ಸಂ. ವಾಸವತೀ।] 

ವಾಸವಸ್ತ್ರೀ (ನಾ). ೧. ಇಂದ್ರನ ಹೆಂಡತಿ ; ಶಚೀದೇವಿ. ೨. ಸ್ವರ್ಗಲೋಕದ 
ಹೆಣ್ಣು ; ಅಪ್ಸರೆ : ವಾಸವಸ್ತ್ರೀಯರ ಮುಖಾಬ್ದಾಸವಸಂಬಂಧಿಗಳಪ್ಪ 
ಶೇಷಾಕ್ಷತಂಗಳನೀಶ್ವರನ[ಂ} ಗೆಲ್ಲ ಗೆಲ್ಲಕ್ಕೆ ಸೇಸೆಗೊಳ್ಳಂತೆ ಸೇಸೆಗೊಳುತ್ತುಂ . , . 
ದೇವವಿಮಾನಮಂ ಪೊಕ್ಕಾಗಳ್‌ (ಪಂಪಭಾ. 6-೨೭ ವ). [ಸಂ.) 

ವಾಸವಾಂಗನೆ (ನಾ). ಇಂದ್ರನ ಹೆಂಡತಿ ; ಶಚೀದೇವಿ : ವಾಸವಾಂಗನೆಗೆ ಪಾಸಟಿ 
ಚಾಗಲದೇವಿ ಧಾತ್ರಿಯೊಳ್‌ (ಎಕ. ೪1, ನಗರ. ೪೭-೧೧೪; 100). (ಸಂ. ವಾಸವಾಂಗನಾ] 

ವಾಸವಾಶೆ (ನಾ). ಇಂದ್ರನ ದಿಕ್ಕು ; ಪೂರ್ವದಿಕ್ಕು : ಬಾಲದಿವಾಕರ 
ಗರ್ಭವಾಸವಾಶೆಗೆ . . . ದೊರೆಯಾಗಿ ಗರ್ಭನಿಲಯಾರ್ಭಕನುನ್ನತಿಯಂ ನಿಮಿರ್ಚಿದಳ್‌ 
(ಆದಿಪು ೮-೩೦). 1ಸಂ. ವಾಸವಾಶಾ] 

ವಾಸವಾಸನ (ನಾ). [ಯೋಗ] ಒಂದು ಬಗೆಯ ಆಸನ : ಸ್ಥಿರಸುಖದಿಂ 
ನಿಶ್ಚಲಾತ್ಮಕಮಾದಾಸನದಲ್ಲಿ ಸಿದ್ದಾಸನ . . . ವಾಸವಾಸನ . . . ಅರ್ಧಾಸನಾದಿ 
ಎಂಭತ್ತು ನಾಲ್ಕು ಆಸನಭೇದಂಗಳು (ವಿವೇಕ. ೧೩೧). (ಸಂ.] 

ವಾಸಸ (ನಾ). ಅರಿವೆ ; ಬಟ್ಟೆ ; ವಸ್ತ್ರ : ಸುರರ್ಗಮಲಭ್ಯ್ಮಮೆಂದೆನಿಪ 
ವಾಸಸದೊಂದುಡೆ ಸಾರಸೌರಭಕ್ಕಿರದೆಡೆಯಾದ ಪೂಸುವನುಲೇಪನಮುಜ್ವಲಕಲ್ಪ 
ವಲ್ಲರೀ. . . ಕಣ್ಣೆಸೆದಳ್‌ ಶಿವದೇವಿಯಾವಗಂ (ಮಹಾನೇ ೮-೫೭). (ಆ ಸಂ. ವಾಸಸ್‌] 

ವಾಸಸ್ನಲ, ವಾಸಸ್ಥಳ (ನಾ). ವಾಸಿಸುವ ಜಾಗ ; ನೆಲಸುವ ಪ್ರದೇಶ : 
ಬೇಸಗೆಯಲ್ಲಿ ಪಕ್ಷಿಗಳು ತಮ್ಮ ವಾಸಸ್ಮ್ಥಲವನ್ನು ಬಿಟ್ಟು ತಂಪಾದ ಜಾಗವನ್ನು 
ಹುಡುಕುತ್ತ ಹೊರಡುವುವು (ರೂಢಿ). ವಾಸಸ್ಟಳೆ : ನಿಮ್ಮ ವಾಸಸ್ಥಳ ಯಾವುದು ? (ರೂಢಿ). 

[ಸಂ.] 

ವಾಸಸ್ಥಳ "ವಾಸಸ್ಥಲ' ನೋ. 

ವಾಸಸ್ಥಾನ (ನಾ). ಎ. ವಾಸಸ್ಸಲ : ದೂರದಲ್ಲಿ ಕಾಡುಜನದ ವಾಸಸ್ಥಾನದ 
ಸಮಾಪದ ಮರಗಳು ಕಾಣುತ್ತಿದ್ದವು (ಮಲೆನಾ. ೨೦೩). [ಸಂ.] 

ವಾಸಸ್ಸು (ನಾ). ೧. ಬಟ್ಟೆ ; ವಸ್ತ್ರ: ದೆಸೆಗಳೇ ವಾಸಸ್ಸು ರಾಜ್ಯಪ್ರಸರಣವು ನಿರ್ಲಜ್ಜೆ 
ಜಟೆ ರಂಜಿಸುವ ಧೂಳೀದೂಸರದ ಗಂಗಾಧರನವೋಲು (ಕುವ್ಮಾಉ. ೪-೧೧೧) ; 
ಚಿತೆಯ ಮೇಲಿನಿಂದ ಒಂದು ವಾಸಸ್ಸನ್ನು ತಂದು ನಮ್ಮಮ್ಮನ ಕತ್ತಿಗೆ 
ಹಾಕಿದರು (ಮಾವರಾ. ೧೧೩). ೨. ತೆರೆ ; ಪರದೆ. ೩. ಮೇಲುಹೊದಿಕೆ ; ಆಚ್ಛಾದನೆ. 

[ಸಂ. ವಾಸಸ್‌] 

ವಾಸಾಕೋಪ್ಕ (ನಾ). ಕುದುರೆಯ ಒಂದು ಅವಯವ : ಆಸನದಿಂ ಕೆಟಗಣ 
ಬರಿಗಾಸನ್ನಂ ಕೋಷ್ಮಮೆಂಬ ಪೆಸರದಕಕ್ಕುಂ ವಾಸಾಕೋಷ್ಠದ ಕೆಲ ರೇಖಾಸೆಯೆ ತಾಂ 
ಕುಕ್ಸಿಯೆಂಬ ಪೆಸರಂ ಪಡೆಗುಂ (ಅಶ್ಮಶಾ. ೯-೪೦). (ವಾಸಾ, *- ಕೋಷ್ಠ 1 


ವಾಸಾಗಾರ 


ವಾಸಾಗಾರ (ನಾ). ೧. ಮನೆ ; ನಿವಾಸ. ೨. ಮಲಗುವ ಕೋಣೆ ; ಶಯನಗೃಹ : 

*“ಶಯನಸ್ಥಾನಂ, ವಾಸಾಗಾರಂ - ಈ ೨ ಸೆಜ್ಜೆಯ ಮನೆ'' (ಹಲಾಯು. ೪೯-೧೪೦). 
[ಸಂ.] 

ಪಾಸಾಫುತ (ನಾ). ಆಡುಸೋಗೆ ಮುಂತಾದುವನ್ನು ಸೇರಿಸಿ ತಯಾರಿಸಿದ, 
ದೀರ್ಫ್ಥಕಾಲದ ಜ್ವರವನ್ನು ಗುಣಪಡಿಸುವ ಒಂದು ಬಗೆಯ ತುಪ್ಪ : 
ವಾಸಾಫೃತ - ಆಡುಸೋಗೆ, ಅಮರದವಳ್ಳಿ, ತಾರೆಕಾಯಿ, ನೆಲ್ಲಿಚಟ್ಟು, ಗಂಡುತುರುಚೆ 
ಇವು ಪ್ರತ್ಮೇಕ ಮೂರು ಪಲಂಗಳನ್ನು ಸೇರಿಸಿ ಚೆನ್ನಾಗಿ ಅರೆದು ಒಂದು ಕೊಳಗ ನೀರಿನಲ್ಲಿ 
ಹಾಕಿ ಚೆನ್ನಾಗಿ ಕಾಯಿಸಿ . . . ಅರ್ಧಪಾವು ತುಪ್ಪ ಸೇರಿಸಿ ಚಿಕ್ಕಣಪಾಠದಲ್ಲಿ ತೆಗೆದು 
ಶೋಧಿಸಿಕೊಂಡು ಬಂದ ಫುೃತವನ್ನು ಸೇವಿಸಲು ಜೀರ್ಣಜ್ವರಂ ಗುಣಮಕ್ಕುಂ 
(ಸಕವೈೆ, ೧೧೪). [ಆ ವಾಸ್ಮ + ಫೃತ) 

ವಾಸಿ, ವಾಸ್ಮೆ (ನಾ). ೧. ಪ್ರತಿಜ್ಞೆ ; ಶಪಥ ; ಸಂಕಲ್ಪ : ಸಿರಿಯಾಳನಂದದಲಿ 
ಆ ಸುತನನರ್ತಿಸೆನು ಹೊಮ್ಮಳೆ ಸೂಸವೇಳೆನು ಚೋಳನಂತಿದು ವಾಸಿ (ಬಸಪ. ೯-೩೩) ; 
ಯಜ್ಞತುರಗಮಿದು ನಿರ್ವಹಿಸಲಾರ್ಪರಾರಾದೊಡಂ ತಡೆಯಲೆಂದಿರ್ದ ಲೇಖನವನೋದಿ 
. ೬ ತನಗುರ್ವ ತೋಳ್ಗಳಿವೇತಕೆಂದು ಸಲೆ ವಾಸಿಯಂ ತೊಟ್ಟು ಲವನುರಿದೆದ್ದನು 
(ಜೈಮಿಛಾ. ೨೦-೭). ೨. ಹುರುಡು ; ಸ್ಪರ್ಧೆ ; ಮೇಲಾಟ : ""ವಾಸಿಯೆ ಪಂಥಂ'' 
(ಭಾರನಿ. ೧೨) ; ಕೊಕ್ಕು ಬೆಕ್ಕಸಂಬಡೆ ನುಡಿಗುಂ ನೀರ್ಗಾಗೆ ವಾಸಿಯಿಂದಂ 
(ಜೀವಸಂ. ೧೬೪-೩೬೧) ; ಬಿಡು ವಾಸಿಯಂ ತನ್ನೊಡನೆ ಗೋತ್ರಹತ್ಮಾದೋಷಮಂ 
ಕಳಿದುಕೊಂಬ ಮಖಕೆ ಏಸು ಹರಿಗಳ್ಳೇಕು ನಿನಗೈಸನೀವೆ ನಾನು (ಜೈಮಿಭಾ. ೨೫ -೩೨). 
೩. ಛಲ ; ಹಠ : ವಾಸಿಯೇ ಮಕ್ಕಳುಗಳೊಡನೆಂದಿರ್ದಡತಿವೆಗ್ಗಳನು ನೀನೆಂದಂಬ 

` ಸುರಿದನು ಪವನಜನ ಮೇಲೆ (ಕುವ್ಮಾದ್ರೋ ೧೩-೧೦) ; ಆಹವವಿದೀಗ ಬಲ್ಲರೆ ನಿಲು 
ಪಲಾಯನವ ಮಾಡದಿರು ವಾಸಿ ನಿನಗುಂಟಾದರೆ ಈಗಿಲ್ಲಿ ಕಾಳೆಗಂಗೊಟ್ಟೆನ್ನ ಜಯಿಸಿ 
ನೀ ಪೋಗು (ತುರಂಗ ೭೩-೩೨). ೪. ಕೀರ್ತಿ; ಹೆಸರು : ಆ ಜಂಗಮ ಹೆಣ್ಣ ಬೇಡಿದರೆ 
ಸಂಸಾರಿ ಎಂದು ಹೊನ್ನ ಬೇಡಿದರೆ ಆಶಕನೆಂದು ಮಣ್ಣ ಬೇಡಿದರೆ ಬದ್ಧಕನೆಂದು ಇಷ್ಟಕ್ಕೆ 
ನೊಂದ ಮತ್ತೆ ಭಕ್ತಿವಾಸಿಗೆ ಹೋರಲೇಕೆ (ಮೋಳಿಮು. ೫೬-೨೧೯) ; ವಾಸಿಯನು ಬಿಸುಟಕಟ 
ಜೀವದಲಾಸೆ ಮಾಡಿದೆವು (ಉವ್ಮಾಕ. ೧೩-೩). ೫. ಗುಣಮಟ್ಟ ; ದರ್ಜೆ : ಚಿನ್ನವ 
ಕೊಂಬಲ್ಲಿ ಅದಜ ಬಣ್ಣವ ಕಂಡು ಬಣ್ಣ ವಾಸಿಯ ಕುಜುಹಿಟ್ಟು ಅದು ತನಗೆ 
ಚೆನ್ನಾದಡೆ ಕೊಂಬ ಅಲ್ಲದೊಡೊಲ್ಲ (ಸಕವ. ಕ. ॥,೨೪೨-೫). ೬. ಕೆಚ್ಚು ; ಸ್ಮೈರ್ಯ : 
ಬೀಸಿ ಬಿಡೆ ಮಾಧವಂ ಭೂತಳಕೆ ಬಿದ್ದು ಮಿಗೆ ಗಾಸಿಯಾದಂ ದೇಹಬಲಮಿಳಿದುದುಲೆ 
ಮನದ ವಾಸಿ ಪಯ್ಪರವಾಯ್ತು (ಚೆಬಪು. ೨೫-೩೫). ೭. (ತನ್ನ ಶೌರ್ಯದ ಬಗ್ಗೆ 
ಇರುವ) ಆತ್ಮವಿಶ್ವಾಸ ; ಅಭಿಮಾನ : ನಿಶ್ಚಟಭಾಷೆಯ ನುಡಿದ ಮತ್ತೆ ರಣದಲ್ಲಿ 
ವಾಸಿಗೆ ಸಾಯಬೇಕು (ಮೋಳಿಮೂ. ೩೬-೧೫೨); ಆ ಹರಿಬದಲಿ ಕೆಡುಹುವುದರಿ 
ಯನವಗಡಿಸಿದೊಡೆ ಸಾವರು ವಾಸಿಯು [ಪಾಠಾಂ. ಪಂಥವು]ಳ್ಳವರು (ಕುವ್ಮಾಉ. ೬-೨೪). 
೮. ಘನತೆ ; ಮೇಲ್ಮೆ ; ಹಿರಿಮೆ : ಕೊಟ್ಟರೆ ವಾಸವಾದ್ಮರು ನಗರೇ ಸೀತೆಯನಂಜಿ 
ರಾಘವಗೆ ವಾಸಿಯಿಲ್ಲದ ಬದುಕು ಬೇಯಲಿ («ಕೌಶಿರಾ. ೨೩-೩) ; ನೃಪರನು ಜಟೆದು 
ತಂದೆನು ವಾಹಿಗೋಸುಗ ನಿನ್ನ ನಾನು (ನಿಭಾಗ. ೧೦-೮೭-೧೫). ೯. ಅಹಂಕಾರ ; 
ಗರ್ವ; ಮದ : ಕೊಡುವುದು ಕನ್ನೆಯ ನಡೆವುದು ನಣ್ಣನು ಪಡೆವುದು ಬೇಡಿದ ನಾಡ 
ಒಡೆಯನೆ ಬಂದ ಸಾಜನ್ಮವ ಮೆಟ್‌ವುದು ಬಿಡುವುದು ವಾಸಿ ದೂಸಕವ 
(ವರ್ಧಚ. ೬-೬೩); ಆ ಶೂರ್ಪನಖಿಯ ನುಡಿ ಕೇಳುತ್ತ ಕನಲುತಂ ವಾಸಿಯಿಂ 
ಖರದೂಷಣಾದಿಗಳು ಬಲವೆರಸಿ ಬೇಸರದೆ ರಣಮುಖಕೆ ಬರಲು (ವೆಂಕಾರಾ. ೧-೨-೧೮). 
೧೦. ಗೊಡವೆ ; ವಿಚಾರ : ಗಂಗವಳ್ಳಿಯ ದೊರೆಯನ್ನು ವಧಿಸೆಂದು ರಾಜಾಜ್ಞೆ 
ಯಾಗಿದೆ. ಧರ್ಮಾಧರ್ಮ ವಾಸಿ ನಿನಗೇಕೆ? (ಹಾಹುತ್ತ. ೧೯). ೧೧. ಭಾಗ ; ಪಾಲು: 
"ಅರೆವಾಸಿ', "ಕಾಲುವಾಸಿ' ಪರಾ. ೧೨. ದೇಹಸ್ಮಿತಿಯಲ್ಲಿ ಉಂಟಾಗುವ 
ಸುಧಾರಣೆ, - ಗುಣ : ವಾಸಿ ಆಗೋ ತರಹಾನೇ ಇಲ್ಲ (ಮುನಿಮಾ. ೧೩) ; ವಾಸಿ 
ಆಗದ ರೋಗಕ್ಕೆ ರಾಶಿಮದ್ದು ಮಾಡಿದರೂ ವ್ಯರ್ಥ (ಗಾಡೆ). ೧೩. ಮೇಲು; ಉತ್ತಮ : 
ರಾಜಸೂಯವು ನನಗೆ ಮಾರಿದ್ದು ಎಂದು ಅದರ ಯೋಚನೆಯನ್ನು ಬಿಟ್ಟುಬಿಡುವುದೇ ವಾಸಿ 
(ವಚಭಾ. ೭೬) ; ಇನ್ನು ಮೇಲೆ ತಾನು ಎಚ್ಚರಿಕೆಯಿಂದಿರುವುದು ವಾಸಿ (ದೂಬೆಟ್ಟ ೧೩೬). 


೭೮೬೨ 


10 


19 


25 


20 


35 


40 


4s 


ವಾಸಿತೋಜು 


೧೪. ಸಾಲವಾಗಿ ಕೊಟ್ಟ ಹಣಕ್ಕೆ ಹಣ ಅಥವಾ ಧಾನ್ಯದ ರೂಪದಲ್ಲಿ 
ಕೊಡುವ ಬಡ್ಡಿ (7) : ಬಂಗಮಂಜು(ವ] ಮೊದಲಾದ ಹಿರಿಯರು 
ಲೋಕಬೆಟ್ಟೆಂಬ ಬಾಳಿಕೆಯನು ಬಾಳಿ ಬಂದಲ್ಲಿ ಅಲ್ಲಿಯ ತೆರು (ಸಿ)ದ್ದಾಯ 
ಬಡ್ಡಿ ವಾಸಿ ಹೊಂನು ಭತ್ತವನು ಕಾಲಕಾಲಕ್ಕೆ ನಡಸತೀರದೆಯಿರಲಾಗಿ 
(Mea DK -i, ೪೬೦-೧೩; 1465) ; ನೀಉ ಕಟೆಸ್ತ ಕೆಚೆಯ ಕೆಳಗಣ ಗದೆಯ ಅಳತೆಯ 
ಕೋಲಿನ ವಾಸಿಗೆ ನಾಉ ಹೆಚ ಕಟಿದು ಖಂಡುಗ ಸಹಕಾರ ಭಾಗ ೧ಕೆ... ಆ ಖಂಡುಗದ 
ಮರ್ಯಾದೆಯಲೂ ಕಡುಗುತ್ತಗೆಯಾಗಿ ಸಲ್ಲಿಸಲುಳವಲು (ಎಕ. ೫. ಮುಳಬಾ. ೧೭೬ ೬, 
150). "ತಲವಾಸಿ' ಪರಾ. ೧೫. ಬಯಕೆ ; ಆಸೆ (7) : ಬರಿಯ ಭಾಷೆಯಿಂ 
ಪೋಗಾಡಿಕೊಳಲು ಪರನಾರಿಯರ ವಾಸಿಯಂ ಕಲಿತೆ ಯಾ ಮತಿಯಿಂ ಭವದ್ದಂಶ 
ನಾಶಮಾಗದೆ ಪೋಗುವುದೆ ಮೂಢ (ವೆಂಕಾರಾ. ೫-೯ ೨೪). ವಾಸ್ಕೆ 4 ಆರೊಡನೆ 
ಸಮರಂಗಕ್ರೋಧಮದಾರೊಡನೆ ಮನ್ಮಥನ ವೆಥೆಯ ವಿಕಾರವಾರೊಡನುಬ್ಬುಗೊಬ್ಬನ 
ವಾಸೆ ಭೇಸೆಗಳು (ಅಂಬಿಕ ೨೫ 2). ೭. ವಾಸೆಯಿಲ್ಲದೆ ಮಂತ್ರಮಂ ಪರಿಗ್ರಹಿಸುವಭಿಲಾಷೆ 
ಮಿಂದೊಜಲ್ಲು ಆತುಳಾಯಮ್ಮನಾಲಯದಿ ದಾಸಗೆಲಸ ಮಾಡಿ (ತಿರುಶ. ೩-೪೪ 
ವಾಸಿಪಂಥ ಎ ಪಣ ಮತ್ತು ಪ್ರತಿಜ್ಞೆ : ರಾಜನಿಯೋಗದವರೆಲ್ಲಾ ಹರಕಪೀಶ್ವರ 
ಬಾಣನೆಂದು ನುತಿಸುತ್ತಿರಲು ಮಯೂರಂಗೆ ವಾಸಿಪಂಧಂ ಪುಟ್ಟಿ ಹರಿಯಿಂದಲೆನ್ನಂಗ 
ಸುವರ್ಣವಾಯಿತ್ತು ಒಂದು ದಿನಕ್ಕೆ ಹರನಿಂದ ಪರವಿಲ್ಲೆಂಬುದೇನು ಕಾರಣವೆಂದು 
ಮಯೂರ ಸೂರ್ಯನ ನುತಿಸಿ ಕೇಳಲು (ಭೈರಸೂ. 1, ೪೬). 
1ದೇ. ॥ ತಮಿ. ವಾಚಿ; ತುಳು. ವಾಸಿ ವಾಶಿ; ತೆಲು. ವಾಸಿ] 

ವಾಸ್ಮಿ (ನಾ). ೧. ವಾಸ ಮಾಡುವುದು. ೨. ವಾಸಿಸಿರುವವನು ; ನೆಲಸಿರು 
ವವನು : ಧಾರಿಣಿಯ ವಾಸಿಗಳ್ಲಿಹುದೊಂದು ಹಿತವಾರ್ತೆ ಆರಯ್ಚುದಾರ್ತರ್‌ ಆತ್ಮಾ 
ರ್ತರಾ ಪದವ (ಮಂಠುಕ. ೩೬೭) "ನಗರವಾಸಿ' ಹೋ. ೩. ಪರಿಮಳದಿಂದ ಕೂಡಿರು 
ವುದು ; ಸುವಾಸನೆಯುಳ್ಳುದು. ೪. ಬಟ್ಟೆಯನ್ನು ಧರಿಸಿರುವುದು. ೫. ಬಟ್ಟೆ ; 
ಅರಿವೆ ; ವಸ್ತ್ರ (0) : ವಾಸಿಯನೊದರಿ, ರಾಮನ ಸುವಾಸಿನಿಯನೊರ್ಕಯ್ಕೊಳ 
ವುಂಚಿಟ್ಟು ಘೋರವಜ್ರಾಸಿಯಂ ಕೊಂಡು ಖೇಚರಂ ಪಾಯ್ದನ್‌ ವಿಹಂಗೇಶನಂ 
(ಶ್ರೀರಾಮಾ. ೨೪೯-೫೭೧). (ಸಂ. ವಾಸನ್‌] 

ವಾಸ್ಮಿ (ನಾ). ಮರವನ್ನು ಕೆತ್ತುವ, ಆಗಲ ಬಾಯಿಯಿರುವ ಒಂದು ಬಗೆಯ 
ಕಬ್ಬಿಣದ ಸಾಧನ ; ಬಾಚಿ ; ಉಳಿ. (ಸಂ. 


[ಪ 
ಹಾಳ ಇ 


ವಾಸಿಗ (ನಾ). ಹೆಸರು ಗಳಿಸಿದವನು ; ಕೀರ್ತಿಶಾಲಿ : ದೇಶವೆಮ್ಮದು ಹೇಳುವೊಡೆ 


ಪರದೇಶ ಬಿರುದಿನ ಬಿಂಕಕಾಜರ ವಾಸಿಗರನಲ್ಲೆನಿಸುವಲ್ಲಮನೆಂಬ ಪೆಸರೆನಗೆ 
(ಪ್ರಭುಲೀ, ೫-೧೩). [ವಾಸಿ + - ಗೃ 

ವಾಸಿತ (ಗು). ೧. ಪರಿಮಳದಿಂದ ಕೂಡಿದ ; ಸುವಾಸನೆಯುಳ್ಳ : ವಿತತೋದ್ಯತ್ವಟ 
ವಾಸವಾಸಿತ ದಿಶಾಕಾಂತಾಗಣಂ ನಿರ್ಭರೋತ್ಲಿತ ಪಿಷ್ಟಾತಕಪಿಂಜರೀಕೃತ ವಿಯಚ್ಚಕ್ರಂ 
(ಅದಿವು ೭-೩೮) ; ಗರಳೇಂದೀವರವಾಸಿತೋಗ್ರವಿಷಮಂ ಪುಣ್ಮಾಮೃತಂ 
ಗೆಯ್ಬವೊಲೊರ್ಮೆಗೊರ್ಮೆಗೆರ್ದೆಯೊಳ್‌ ಬೈತಿಚ್ಚೆಯೊಳ್‌ ... 
ಯುಗ್ಮದ್ವಯಮಾದರ್‌ (ಶಾಂತಿವು. ೬-೧೨೩). (ನಾ). ೨. ವಾಸನೆ ಕಟ್ಟಿದ ವಸ್ತು ; 
ಸುಗಂಧಗೊಳಿಸಿದ ಪದಾರ್ಥ : ""ಭಾವಿತಂ, ವಾಸಿತಂ ೨ ವಾಸನೆ ಕಟ್ಟಿದ ವಸ್ತುವಿನ 
ಹೆಸರುಗಳು'' (ಸಿದ್ಧಾಂತಿ ೨೦೯). [ಸಂ.) 

ವಾಸಿತೆ (ನಾ). ೧. ಹೆಂಗಸು : ""ರಾಮಾ, ವಾಮಾ, ವಾಮನೇತ್ರಾ . . . ವಾಸಿತಾ, 
ವರ್ಣಿನೀ, ಸ್ತ್ರೀ ಸೀಮಂತಿನೀ, ಅಂಗನಾ . . . ಯುವತಿ - ಈ ೨೮ ಸ್ತ್ರೀಯರ್‌'' 
(ಹಲಾಯು. ೭೯-೩೨೭). ೨. ಹೆಣ್ಣು ಆನೆ : ""ವಾಸಿತಾ - ೧. ಹೆಂಗುಸು. ೨. ಹೆಣ್ಣಾನೆ'' 


ನಿರ್ದಿವೀ “ರಣಂ 


ನಾ ಉದರ ದ್‌ 
ನಾಲ್ಬರಂದಿರ್ವರಿರ್ವ 


(ಸಿದ್ಧಾಂತಿ. ೨೯೨). [ಸಂ.ವಾಸಿತಾ। 

ವಾಸಿತೋಖ, ವಾಸೆದೋರು (ಕ್ರಿ) ೧. ಸಮಾಧಾನವುಂಟಾಗು : ವಾಸಿತೋಟ್‌ತು 
ಮನಕೆ ಜನಕಮಹೀಶಸುತೆ ನಿನಗಂದು ಭವಬಾಣಾಸನದ ಭಾರಣೆಯ ಬಿಗುವಿನ 
ಜಗುಳುದಲೆಯಿಂದ ದಾಶರಧಿಗಾ ರಮಣಿ ರಾಣೀವಾಸವಾದಳು (ತೊರರಾ ೩-೭-೧೭). 
ವಾಸೆದೋರು : ೨. ಉಚಿತವಾಗು; ತಕ್ಕುದಾಗಿರು: ಕೇಸರಿ ಮುಂದಾನೆ ಬಿರುದ 
ಹೊಗಳಿದರೆ ವಾಸೆದೋರದು (ಸೌಂದಕಾ. ೪-೬). |ವಾಸ್ಮಿ * ತೋಟು) 


ವಾಸಿನಿ 


ವಾಸಿನಿ (ನಾ). ೧. ವಾಸಿಸುವವಳು ; ಇರುವವಳು : ಪರಮಾಗಮಮೂರ್ತಿ 
. ವಿಬುಧೋತ್ಮರಮಾನಸಾಬ್ದವಾಸಿನಿ ಸರಸ್ಪತೀದೇವಿ ವರದೆಯಕ್ಕೆಮಗೆಂದುಂ 

(«ಖ್ಯೂಮ ೨. ೨. ಉಡುಪನ್ನು ಧರಿಸಿದವಳು. ೩. ಮರಾಟಿಮೊಗ್ಗು : ""ವಾಸಿನೀ 
- ಧಾತಕೀಕುಸುಮ'' (ಓಷಧಿ. ೧೯). (ಸೂ. ವಾಸಿನೀ। 

ವಾಸಿಬೀಳು (ಕ್ರಿ). ಮಾತುಕತೆ ನಡೆ ; ಒಪ್ಪಂದವಾಗು : ಇನಜನ ದಾಶರಥಿ 
ಪತಿಕರಿಸಿದನು ಗಡ ಪರಮಮೈತ್ರಿಯಲಿ ವಾಸಿಬಿದ್ದುದು ಗಡ ಶದೀಯ ಮಹೀಶನಲಿ 
ತಮ್ಮನಲಿ (ತೊರರಾ. ೪-೪-೮). (ವಾಸಿ, + ಬೀಳು, (< ಬೀಟ್‌, )] 

ವಾಸಿಲುವಿರಿ (ನಾ). ಒಂದು ಬಗೆಯ ತೆರಿಗೆ : ಯಾ ಗ್ರಾಮದ ಚತುಸ್ಸೀಮೆಗೆ 
ಸಲುವ ನಂಜೆ ಪುಂಜೆ ವಾನ್‌ಪಯಿರು ಪುನ್‌ಪಯಿರು ವಾಸಿಲುವರಿ ವಾಲುವರಿ . , . 
ಮಾನ ಬೆಲೆ ಸಂತೆ ಉಂಟಾದ ಹಲ ಉಪಾಧಿಗಳೂ ಸಹ ಸೇರ್ಸಿ ಕೊಟ್ಟೆವಾಗಿ 
`ಸೌಣಇ 0. ನ ೪೬೩-೭; 1470); ವಾಸಿಲುವರಿ ವಾಲುವರಿ ಶಕುಕಡಿಮೆ ತಟೌಕಡಮೆ 
. . * ಮೊದಲಾದ ಹಲ ಉಪಾಧಿಗಳು ಸಹ . . ಸಂವತ್ಸರಂಪ್ರತ್ರಿಊ ತಪ್ಪದೆ 
ನಡಸುವುದಕ್ಕೆ ಕೊಟ್ಟು (ಸೌಇಇ 06-, ೪೬೬-೬;ಸು. 1472). (ಇ-- ತಮಿ. ವಾಚಲ್‌ವರಿ] 

ದಾಸಿವಟ್ಟ (ನಾ). ಗೌರವದ ಸ್ನಾನ, - ಪದವಿ ; ಪ್ರತಿಷ್ಠೆ : ಆ ಜಂಗಮ ಮುಂದೆ 
ಬಂದು ನಿಂದಿರಲು ತಾ ಕುಳಿತಂತೆ ಇದ್ದು . . . ಲೇಸ ನುಡಿಯದೆ ವಾಸಿವಟ್ಟಕ್ಕೆ 
ಕೂಳನಿಕ್ಕುವ ಧಾತರಿಗೆಲ್ಲಿಹದೋ ಜಂಗಮಲಿಂಗದ ಪೂಜೆ (ಮೋಳಿಮಾ. ೩೦-೧೨೬) ; 
ವಾಸಿವಟ್ಟವ ನೋಡಿದನೆ ಲಕ್ಷ್ಮೀಶನವರಲಿ (ಕುವ್ಮಾಕ. ೫-೩೧) ; ಬಹಳ ದ್ವೇಷಗಳನಿಟ್ಟಿಹುದು 
ಮನದಲಿ ವಾಸಿವಟ್ಟವ ಮಾಡುವುದು ಹಿರಿಯರನು ಕಂಡವರ ದೂಷಿಸುವುದು . . . 
ವರರ ವಿನಾಶವನೆ ಬಯಸುವುದಧರ್ಮ (ಪ್ರಹ್ಲಾಚ. ೯-೭). [ವಾಸಿ + ಪಟ್ಟ್ಟ?] 

ವಾಸಿವಾಳಿಕೆ (ನಾ). ಛಲದಿಂದ ಕೂಡಿದ ಬಾಳು ,- ಬದುಕು 
ಲೇಸಭಿಮಾನವರ್ಗದ ವಾ(|ಪಾಶಾಂ. ರಾ|ಸಿವಾಳಿಕೆ ಲೇಸು (ತೊರರಾ. ೪-೨-೪೧). 

(ವಾಸಿ 3- ಬಾಳಿಕೆ, (ಆ ಬಾಲ್ಕಿ) 

ವಾಸಿಷ್ಠ (ಗು). ೧. ವಸಿಷ್ಠನಿಗೆ ಸಂಬಂಧಿಸಿದ. ೨. ವಸಿಷ್ಠನಿಂದ ರಚಿತವಾದ: 

"ನಾಸಿಷ್ಠಪುರಾಣ' ಪರಾ. (ನಾ). ೩. ವಸಿಷ್ಠನ ಮಗ. (10.1 


: ವಾಸಿ 


ವಾಸಿಷ್ಠಪುರಾಣ (ನಾ). ಹದಿನೆಂಟು ಉಪಪುರಾಣಗಳಲ್ಲಿ ಒಂದು : 
ಸನತ್ಕುಮಾರಪುರಾಣ . .. . ವಾಸಿಷ್ಠಪುರಾಣ ಲೈಂಗ್ಮಪುರಾಣ . . . ಭಾರ್ಗವ 


ಪ್ರರಾಣವೆಂಬವೇ ಆಯಾಯ ನಾಮಧೇಯಮುಳ್ಳವರಿಂ ನಿರೂಪಿತಂಗಳಾದ ಹದಿನೆಂಟು 
ಉಪಪುರಾಣಂಗಳು (ವಿವೇಕ. ೯). |ಸಂ.] 

ವಾಸಿಸು (ಕ್ರಿ). ೧. ವಾಸಮಾಡು ; ನೆಲೆಗೊಳ್ಳು ; ಇರು : ಒಂದೆ ಮನದಲಿ 
ಹಿಂದಧುಶಯನ ಮುಕುಂದ ಎನೆ ಎಂದೆಂದು ವಾಸಿಪನಾ ಮಂದಿರದೊಳಗೆ ( ಪುರಂದ. 
೭) ; ಪಟ್ಟಿಣಗಳಲ್ಲಿ ವಾಸಿಸುವ . . . ಕುಟುಂಬಗಳ ಆದಾಯವನ್ನನುಸರಿಸಿ 
ಒಲೆಯನ್ನು ಅನುಗೊಳಿಸಬಹುದು (ಅಡುಸಾ. ೨೪). ೨. ಮೂಸು ; ಆಘ್ರಾಣಿಸು : 
“ವಾಸಿಸು-ಆಘ್ರಾಣೇ'' (ಶಮಥಾ) ; ಸುಣಿ . . . ನಭಮಂ ನಮುಂಗಲೊಡರ್ಚಿದಂತೆ 
ಮೇಘಮಂ ನೋಡಿ ದೆಸೆದೆಸೆಯಂ ವಾಸಿಸಿ ನಲವಜ್‌ೌದು (ಪಂಚತಂ. ೪೬-೭) ; ಹೊಸತೊಂದು 
ತಾವರೆಯರಲ ಕೈವಿಡಿದು ವಾಸಿಸುತ ಮಾತಾಡಿದರೇನು (ಭರಚ. ೪೨-೨೬). ೩. ಮೂಸು 
ವಂತೆ ಮಾಡು ; ಆಘ್ರಾಣಿಸುವಂತೆ ಮಾಡು : ಘ್ರಾಣದಾಹಾರವ ಜಂಗಮವ 
ಬಾಸಿಸುವೆ ಜಹ್ಮೆಯಾಹಾರವ ಜಂಗಮವನೂಡಿಸುವೆ (ಬಸವ. ೪೨೯). ೪. ಪರಿಮಳವನ್ನು 
ಬೀರು ; ಸುಗಂಧಯುಕ್ತವಾಗು : ಆ ಸಕಳಸ್ತೀನಿವಹದ ಪೂಸಿದ ಮೃಗಮದದ 
ಪುಡಿಯ ಪೂವಿನ ರಜದಿಂ ವಾಸಿಸಿದ ನೀರ ಕದಡಿಂದಾಸವದೊಳ್‌ ಸೊರ್ಕಿ ಬೆಂಡು 
ಮಗುಟ್ಗುವು ಮಾಂಗಳ್‌ (ಪಂಪಭಾ. ೫-೬೫) ; ವಾಸಿಸಲೈ ಪಸರಿಸಿದ ಪಲವುಮಲರ ನೆರವಿಯ 
ನೀರ್ವೂಗತೊಳಗೆ ಪರಿವ ಚಂದನರಸಪ್ರವಾಹಕೃತಕವಾಹಿನಿಗಳುಂ ... ಮನೋಹರಂಗಳೆ 
ನಿಹರ್ದುವು (ಆಂದ್ರಪು ೧-೧೦೫ವ). ೫. ಗಮಗಮಿಸುವಂತೆ ಮಾಡು ; ವಾಸನೆಕಟ್ಟು ; 
ಸುಗಂಧಗೊಳಿಸು : ಕಮಳನೀಳೋತ್ಪಳದೊಳ್‌ ವಾಸಿಸಿದಕ್ಕಿಯೊಳ್‌ ಪೆಜವಕ್ಕಿಯಂ 
ನೀವುಂ ಬಂದೊಡೆ ಬೆರಸಿಯಟ್ಟುದು ಕೂಲುಮಪ್ಪುದಜನಂ ವಾಸಿಸಿದಕ್ಕಿಯ ಕೂಟಂ 
ಸುಂಗುಗುಮುಲ್‌ೌದ ಕೂಟಮಗುಲ್ಲುಂ (ವಟ್ಡಾರಾ. ೨೭-೭) ; ಬಿಸಿಲೊಳದನಿಮ್ಟು 
ಚಂಪಕರಸುಮದಿನಿಂಬಾಗೆ ನಿಚ್ಚಲುಂ ವಿಧಿಯಿಂ ವಾಸಿಸಿದೊಡ ಚಂಪಃತೈಲಂ ವಸುಧಾಧಿಪ 


೭೮೬೩ 


ಆ 
ವಾಸ್ಮ 


ಯೋಗ್ಮಮಕ್ಕು೦ (ಲೋಕೋಷ. ೭-೧೭). ೬. (ಆಲಂ) ಅನುಭವಿಸು () : ನಿಲೆ 

ವಾಸಿಸಿ ಪಲವು ಭವಂ ನೆಲಸಿದ ಮಿಥ್ಕಾತ್ವದೊಂದು ದುರ್ವಾಸನೆಯಂ ಸಲೆ ವಾಸಿಸಿದಾತಂ 

ಪೊರ್ದಲೊಲ್ಲನತಿವಿಮಳಚೈನನುದ್ವಾಸನೆಯಂ (ಸಮನ. ಆ-೨೩೪). "ವಾಸನಿಸು' ಪರಾ. 
[ವಾಸನ + - ಇಸ್ಬು] 


5 | ವಾಸು (ಕ್ರಿ). ಪಠಿಸು ; ವಾಚನಮಾಡು : ಸಂಜೆಯ ವಂದನೆಯ ಅಂಜದಲೆ 


ವಾಸುವದು ಸಂಜೆಯಂಜಿಕೆಯನೊಡಗೂಡಲಾ ಸಂಜೆ ನಂಜಿನಂತಕ್ಕು (ಸರ್ವಜ್ಞ. ೯೨೩). 
[ಆ ವಾಚಿಸು. / ತಮಿ. ವಾಚಿ] 

ವಾಸ್ತು (ನಾ). ೧. ಸರ್ವವ್ಯಾಪಕನಾದವನು ; ಪರಮಾತ್ಮ ; ಭಗವಂತ. 

೨. ಆತ್ಮ ; ಜೀವ. ೩. ವಿಷ್ಣು. ೪. [ಜ್ಯೋತಿ] ಪುನರ್ವಸು ನಕ್ಷತ್ರ. (ಸಂ. 


10| ವಾಸುಕಿ (ನಾ). ೧. ಅಷ್ಟಫಣಿಗಳಲ್ಲಿ ಒಂದು ; » ದೇವತೆಗಳೂ ರಾಕ್ಷಸರೂ 


15 


35 


40 


ಕ್ಷೀರಸಾಗರವನ್ನು ಕಡೆಯುವಾಗ ವಾಸುಕಿಯನ್ನು ಮಂದರಪರ್ವತಕ್ಕೆ 
ಹಗ್ಗದಂತೆ ಸುತ್ತಿ ಕಡೆದರು ಎಂದು ಭಾವಿಸಲಾಗಿದೆ : ತಮ್ಮ ತಮ್ಮ 
ಪೆಡೆಗಳಿಂದಾ ಇಂದ್ರಾಗ್ನಿ ಮೊದಲಾದೆಂಟುದಿಕ್ಕಿನ ಭೂಮಿಯಂ ಕ್ರಮದಿಂ ಪೊತ್ತು ಅನಂತ 


ತಕ್ಷಕ ವಾಸುಕಿ . . . ಕಾಳವೆಂಬಷ್ಟಕುಲಫಣಿಗಳಿರ್ಕು೦ (ಎವೇಕ. ೧೫೦). ೨. ಒಂದು 
ಬಗೆಯ ಹಾವು : ಬೆನ್ನಿನಲ್ಲಿ ನೈದಲಪುಷ್ಟದ ಆಕಾರವುಳ್ಳದು ವಾಸುಕಿಯೆನಿಸಿಕೊಂಬದು 
(ವಿಷಚಿ ೨-೬).  |1ಸಂ.1 


ವಾಸುಗಿ, ಬಾಸುಗಿ (ನಾ). ೧. ವ ವಾಸುಕಿ ೧ : ಕನ್ನಡಂಗಳೊಳೆಂದುಂ 
ವಾಸುಗಿಯುಮುಜಕಿಯಲಾಜದೆ ಬೇಸಲುಗುಂ ದೇಶಿ ಬೇಆವೇಅಪ್ಪುದಟೌಂ 
(ಕವಿರಾ. ೧-೪೬) ; ನಡೆಗಲ್ವಂದುಂ ಬಿಣ್ಬಿಂ ಕೊಡೆ ನೆಗೆದಪುದುರ್ವಿಯೆಂದು ವಾಸುಗಿ ಪಲವುಂ 
ಪೆಡೆಯಂ ಶಿಶು ನಡೆವೆಡೆಯೊಳ್‌ ಪಡೆದಾಂತು ಸಹಸ್ರಘಣನೆನಲ್‌ ಪೆಸರ್ವಡೆದಂ 

. (ಪಂರಾಮ. ೩-೧೨೯). ೨. ಒ೦ದು ಬಗೆಯ ವೀಣೆ : ವಾಸುಗಿಯು ನಾಗಸರವೀಣೆ 
ತುಂಬುರವೀಣೆಯಾ ಸುನಾರದವೀಣೆ . . . ಗಾನ ಸಂಗೀತರಸ ರಚನೆ ಪ್ರಚುರವೆತ್ತು 
(ನವಮೋ ೧೭-೪೨). ಬಾಸುಗಿ : ೧. ರಕ್ಕಸರ್ಕಳಟ್‌ಯರೆ ದಿಟದಿಂ ಮಾನಸರಟೌಯರೆ 
ಬಾಸುಗಿ ತಾನಟ್‌ಯನೆ (ಕಬ್ಬಕಾ. ೧೮೭) ; ವಾಸುಕಿ - ಬಾಸುಗಿ (ಶಮದ. ೨೫೫ ಪ್ರಯೆೋ) ; 
ಅವನ ಭಕ್ತೃತಿಶಯಂಬೇಳ್ಪೊಡೆ . . ನಾಲಗಿರ್ಚ್ಚಾಸಿರಮನುಳ್ಳ ಬಾಸುಗಿಗಳವೆ 
(ಪದ್ಮರಾ. ೪-೧೪). [ಆ ಸಂ. ವಾಸುಕಿ. / ಪ್ರಾ. ವಾಸುಇ, ವಾಸುಗಿ] 

ವಾಸುಗಿವಕ್ಕಿ (ನಾ). ಒಂದು ಬಗೆಯ ಹಕ್ಕಿ : ತೋಲ್‌ತು ವಾಯಸನೆ 
ಡಗಡೆಯೆಡದಿಂದೆ ಹಾಜ್‌ತು ಹಂಗ ದಕ್ಷಿಣಕೆ ದೂಜೌತು ಬಲದ ಭಾಗದಲ್ಲಿ ಮುಂಗಟ್ಟೆ 
ಪಾಜ್‌ತು ವಾಸುಗಿವಕ್ಕೆ (ಮೋಹತ. ೬-೨೫). (ವಾಸುಗಿ? *- ಪಕ್ಕಿ) 

ವಾಸುದೇವ (ನಾ). ೧. ವಿಷ್ಣು : ಕ್ರಿ.ಪೂ. ಒಂದು ಮತ್ತು ಎರಡನೆಯ ಶತಮಾನದ 
ಕೆಲವು ಶಾಸನಗಳು ಗರುಡವಾಹನನಾದ ವಾಸುದೇವನ ಮತ್ತು ಸಂಕರ್ಷಣನ ಪೂಜೆಯ 
ಅಂಶಗಳನ್ನು ಸೂಚಿಸುತ್ತವೆ (ಭಾರದ. ೨೩೩). ೨. ವಸುದೇವನ ಮಗ ; ಕೃಷ್ಣ : ಅತುಳ 
ಗೀತಾನಕಧ್ವಾನಮುಣ್ಮುತ್ತಿರೆ ಪೊಕ್ಕಂ ವಾಸವಾವಾಸವನಿಬ್‌ಪ ನಿಜಾವಾಸವಂ ವಾಸುದೇವಂ 
(ಜಗವಿ. ೯-೧೩೪) ; ಕಂಡೆ ನಾ ಗೋವಿಂದನ . . . ಶ್ರೀಕೃಷ್ಣನ ವಾಸುದೇವ ಆಚ್ಮುತಾನಂತನ 
(ಪುರಂದ. ೧-೯೦-೧). ೩. [ಚೈನ] ಅರ್ಧಚಕ್ರವರ್ತಿಗಳಲ್ಲಿ ಒಬ್ಬ; ೫ ""ಇವರಿಗೆ 
ನಾರಾಯಣ ಎಂದು ಹೆಸರಿದೆ. ಇವರು ತ್ರಿಖಂಡಕ್ಕೆ ಒಡೆಯರಾಗಿರುತ್ತಾರೆ'' 
(ಆದಿಪು. ಜೈನ ಪಾರಿಭಾಷಿಕ ಶಬ್ದ ಕೋಶ) : ಸುಖದುಖಾದಿಗಳುಮಂ ತೀರ್ಥಕರಚಕ್ರಧರಬಲದೇವ 
ವಾಸುದೇವಪ್ರತಿವಾಸುದೇವಕಥಾಸಂಬಂಧಮುಮಂ ನಿರ್ಣಯಮಾಡಿದಾಗಳ್‌ (ಆಪು 
೧೦-೬ಒವು. ೪. [ತತ್ತ್ವಶಾ] ಪರಮಾತ್ಮನ ಒಂದು ರೂಪ : ವ್ಕೂಹಗಳು ನಾಲ್ಕು 
- ವಾಸುದೇವ, ಸಂಕರ್ಷಣ, ಪ್ರದ್ಮುಮ್ನ, ಅನಿರುದ್ಧ ಎಂದು (ಭಾತತ್ತ. ೭೦೬). |[ಸಂ.1 

ವಾಸುಪೂಜ್ಯ (ನಾ). (ಜೈನ] ಹನ್ನೆರಡನೆಯ: ತೀರ್ಥಂಕರನ ಹೆಸರು: 
ಶ್ರೀವಾಸುಪೂಜ್ಮಜಿನನಂ ದೇವಂ ಮಹಿಮಾನಲೀಷಭಾಸುರನಂ ಭಾವಿಸುವೆಂ ದ್ವಾದಶನಂ 
ಕೇವಳಬೋಧಪ್ರಭಾವಲಾಭನಿಮಿತ್ತಂ (ಬಾಧಘ. ೧೬-೩೯೩). [ಸಂ.) 

ವಾಸ್ಮೆ "ವಾಸ್ಕಿ' ನೋ. 


45| ವಾಸ್ಕೆ (ನಾ). ಒಂದು ಬಗೆಯ ಸಸ ; ಆಡುಸೂಲ್‌ : ""ವಾಸಾ-ಆಡಸೋಗೆ'' 


(ಒಷಧಿ. ೧೪೯). (೫೨. ವಾಸ] 


ವ್‌ 
ವಾಸೆಮೋರು 


ವಾಸೆದೋರು 'ವಾಸಿತೋಜು' ನೋ. 
ವಾಸೋದಕ (ನಾ). ಸತ್ತವರಿಗೆ ಸಂಸ್ಕಾರಸಮಯದಲ್ಲಿ ಒದ್ದೆಬಟ್ಟೆಯನ್ನು 
ಹಿಂಡಿ ಕೊಡುವ ತರ್ಪಣ : ಪ್ರಭುಗಳು ಪುರೋಹಿತರ ಸಲಹೆಯಂತೆ ಸ್ನಾನಮಾಡಿ 
. - ವಾಸೋದಕಕುಂಭವನ್ನು ಕೈಯಲ್ಲಿ ಹಿಡಿದು . . . ಪಿತೃಭೂಮಿಗೆ ಬರಿಗಾಲಿನಲ್ಲಿ 
ಹೊರಟರು (ಶಾಂತಲಾ. ೧೮೩). [ಸಂ.1 
ವಾಸ್ತವ (ಗು). ೧. ನೈಜವಾದ ; ಯಥಾರ್ಥವಾದ : ವಾಸ್ತವಭಕ್ತಿಯುತಂ 
ರೂಪಸ್ತವನಮಣಿಪ್ರವಾಳಮಂ ಜನನಾಸ್ಥಾನಸ್ತವನಮನೊದವಿಸಿ ಭುವನಸ್ತುತನಾದ 
ಗ್ಲಳಂಗಮಗ್ಗಳರೊಳರೇ (ಪಾರ್ಶ್ವಪು ೧-೬೧) ; ವಾಸ್ತವಸಂಗತಿ ಬೇರೆಯೇ ಇರುವಂತಿದೆ 
(ಬೋರೆದ€ ೬). (ನಾ). ೨. ಸ್ವಾಭಾವಿಕವಾದುದು ; ಸಹಜವಾದುದು : 
ಮೊಘಲ್‌ಕಲೆ ನಿರೂಪಣಾತ್ಮಕವೂ ಸಾಹಿತ್ಮಿಕವೂ ವಾಸ್ತವವೂ ಆಗಿತ್ತು (ಭಾರದ. ೫೨೯) ; 
ವಾಸ್ತವವಾಗಿ ಭಿನ್ನರಾಗಿರುವ ಜೀವ ಜಗತ್ತುಗಳು ನಿತ್ಮಸತ್ಮವಸ್ತುವೆನಿಸಿದ ಪರಮಾತ್ಮನಿಗೆ 
ಶರೀರವಾಗಲಾರವು (ಶಕ್ತಿಎ. ೧೭). ೩. [ಕಾವ್ಯಮಾ] ಅರ್ಥಾಲಂಕಾರಗಳಲ್ಲಿ ಒಂದು 
ಬಗೆ ; ವಸ್ತುವಿನ ಸ್ವಭಾವವನ್ನು ಹೇಳುವಾಗ ಇದ್ದುದನ್ನು ಇದ್ದಂತೆ 
ಹೇಳುವುದು : ವಸ್ತುಸ್ಪಭಾವಕಥನಂ ವಾಸ್ತವಮುಪಮಾದ್ಯಶೇಷವಕ್ರೋಕ್ತಿವಿಪರ್ಯಸ್ತಂ 
ಸಮಸ್ತಲೋಕಮನಸ್ತೋಭನಕಾರಿ ಚಾರುತರಪುರುಷಾರ್ಥಂ (ಕಾವ್ಮಾವ. ೬೦೬) ; 
ಸಾದೃಶ್ಮಮೂಲಕವಲ್ಲದೆ ಇರುವ ಅರ್ಥಾಲಂಕಾರಗಳೂ ಎಷ್ಟೋ ಇರುವುದರಿಂದ 
ವಾಮನಮತವನ್ನು ಒಪ್ಪದೆ ರುದ್ರಟನು ೧. ವಾಸ್ತವ, ೨. ಔಪಮ್ಮ, ೩. ಅಶಿಶಯ, ೪. 


ಶ್ಲೇಷ - ಇವುಗಳನ್ನು ಅನುಸರಿಸಿ ವಿಭಾಗಮಾಡುತ್ತಾನೆ (ಕೈಪಿಡಿ. ೨೫೨). [ಸಂ.] 
ವಾಸ್ತವಂ (ಅ). ನಿಜವಾಗಿ ; ದಿಟವಾಗಿ : ಹುಡುಕುತಿರೆ ಕಣ್ಣೆ ಬೀಳ್ಡುದದೊ 


ವಾಸ್ತವಂ ಸ್ವರ್ಣನಿಧಿರಾಶಿ (ಶ್ರೀರಾಮಾ. ೬೪ ೨೮೦). (ಎ ವಾಸ್ತವ] 

ವಾಸ್ತವಿಕ (ಗು). ೧. ನಿಜವಾದ ; ದಿಟವಾದ : ಪ್ರತಿನಿಮಿಷವನ್ನು ಉಪಯುಕ್ತವಾದ 
ಕೆಲಸದಲ್ಲಿ ವೆಚ್ಚಮಾಡುವುದರಿಂದ ವಾಸ್ತವಿಕಸುಖವೂ ಮರ್ಯಾದೆಯೂ ದ್ರವ್ಯವೂ 
ದೊರೆಯುವವು (ಮುಂಬಯಿ. ೪-೧೯೦). (ನಾ). ನಿಜವಾದುದು ; 
ವಾಸ್ತವವಾದುದು : ಮಾಂತ್ರಿಕ ದೈವಿಕ ನೈಸರ್ಗಿಕ ಯೌಕ್ತಿಕ ವಾಸ್ತವಿಕಗಳೆಂಬ 
ಪಂಚಭೇದಸಾಧನಗಳಿಂದಲು೦ (ಎವೇಕ. ೨೬೩); ನೀನು ಹೇಳಿದ್ದು ವಾಸ್ತವಿಕವೇ ಸರಿ 
(ಮುಂಬಯಿ. ೪-೬೮). ೩. ಸಹಜವಾದುದು | ಸ್ವಾಭಾವಿಕವಾದುದು | 
ಶಿಕ್ಷಣತತ್ಪವನ್ನು ಆದಷ್ಟು ವಾಸ್ತವಿಕಮಾರ್ಗದಲ್ಲಿ ರೂಪಿಸುವುದು ಬಳಕೆಗೆ ಬರುತ್ತಿದೆ 
(ಶಿಕ್ಷದ. ೪೦೮). ೪, ಸರಿಯಾದುದು ; ಉಚಿತವಾದುದು ; ಯೋಗ್ಯವಾದುದು : 
ಅವರ ಅಭಿಪ್ರಾಯವು ವಾಸ್ತವಿಕವಿದೆ (ಮುಂಬಯಿ. ೪-೭೪) ; ಆವರ ಮುಂದಿನ ಶಿಕ್ಷಣಕ್ಕೆ 
ವಾಸ್ತವಿಕವೂ ಫಲದಾಯಕವೂ ಆದ ಸಲಹೆ ನೀಡುವಂತಿರಬೇಕು (ಶಿಕ್ಷದ. ೩೬೨). [ಸಂ.1 

ವಾಸ್ತವಿಕತೆ (ನಾ). ಸಹಜವಾದುದು ; ಸ್ವಾಭಾವಿಕವಾದುದು : ಇಂಗ್ಲಿಷಿನ 
'ಔalism' ಎಂಬುದಕ್ಕೆ ಸಮಾನಪದ ನಮ್ಮ "“ವಾಸ್ತವಿಕತೆ'' (ಸಮೂಲೋ ೧೧೧). 

[ಸಂ. ವಾಸ್ತವಿಕತಾ। 

ವಾಸ್ತವ್ಯ (ಗು). ೧. ವಾಸಿಸುವ ; ನೆಲಸುವ. ೨. ವಾಸಿಸಲು ಯೋಗ್ಕವಾದ. 
(ನಾ). ೩. ವಾಸ ; ಮೊಕ್ಕಾಮು : ತುಳುವರೆಂದರೆ ತುಳುಭಾಷೆಯ 
ನ್ನಾಡುವವರೋ? ಅಥವಾ ತುಳುದೇಶದಲ್ಲಿ ವಾಸ್ತವ್ಮ ಮಾಡಿಕೊಂಡಿರುವವರೋ? 
(ತುಳುವಾ. ೯) ; ಬಸವೆಂತಿಗೆ ಮಾತುಕೊಟ್ಟಂತೆ, ಅಂದಿನಿಂದಲೇ ನನ್ನ ವಾಡೆಯು ವಾಸ್ತವ್ಯ 
ಸುರುವಾಯಿತು (ದೀಪಹ. ॥, ೧೬೩). ೪. ವಾಸಮಾಡುತ್ತಿರುವವನು : “ವಾಸ್ತವ್ಯ:, 
ಮನೆಯೊಳಿರಲ್ತಕ್ಕಂ'' (ಕಾಶಕ್ಯ ೧೬೧). [0.1 

ವಾಸ್ತು (ನಾ). ೧. ಮನೆ ಮುಂತಾದ ಕಟ್ಟಡಗಳನ್ನು ಕಟ್ಟಲು ಯೋಗ್ಕವಾದ 
ಜಾಗ ; ಗೃಹನಿರ್ಮಾಣಕ್ಕೆ ತಕ್ಕ ಸ್ಥಳ, - ನಿವೇಶನ : ಆ ವರನಿಧಿಲಾಭದಿನುಂ 


೨. 


ಪಾವನಪರಪಕೃಪ್ಯೂದಿನುಮೆನೆ ಮತ್ತಂ ಆ ವಾಸ್ತುವಿನೊಳ್‌ ವಾಸ್ತುಸುಕೋವಿದರೊಳ್ಳೆನೆ 
ನೆಗಳ್ಹಿದರ್‌ ಸಿರಿವೊಳಲಂ (ಸಾನಂದ. ೧೪೧. ೨. ಮನೆ ; ನಿವಾಸ: 
ಸ್ವಸ್ತಿ ಶ್ರೀಯಿರ್ಪುತ್ತಮವಾಸ್ತು ಜಯಶ್ರೀಯ ವಿಲಸಿತಾವಾಸಂ ೮ಲೋಕಸ್ತುತೈೆ 


ಯಶೋವನಿತೆಯ ವಿಸ್ತಾರಸ್ತನಮೆಸೆವ ಹೊಯ್ಸಳವಂಶಂ (ಎಕ. ೪, ಆರಸೀ ೩೮-೨; 1174). 
೩. ಮನೆಯ ಒಡೆಯ ,- ಯಜಮಾನ : “ವಾಸ್ತು: - ಮನೆಯೊಡೆಯಂ'' 


10 


15 


25 


೭೮೬೪ 


ವಾಸ್ತುಶಿಲ್ಪಿ 


(ಕಾಶಕೃ. ೧೬೧). ೪. ಅರುವತ್ತುನಾಲ್ಕು ಕಲೆಗೆಳಲ್ಲಿ ಒಂದು ; ಕಟ್ಟಡ ನಿರ್ಮಾಣ 
ವಿದೆ : ಶಿಲಾಕರ್ಮಮುತ್ಯರಣಂ ಚಿತ್ರವಿವಕ್ತೆ ವಾಸ್ತು ಶಕುನಜ್ಞಾನಂ . . . 
ಕಹುಂತ್ರಪ್ರಯೋಗಮಖಿಲವ್ಕೂಹೋತ್ಕರಮೆಂಬಿನಿತಯೊಳಂ ಬಲ್ಲರೆಲ್ಲರುಂ ಮೆಚ್ಚೆ 
ಪಡೆದನತಿಕಾಶಲಮಂ (ಪುಷ್ಪಪು ೪-೫೯) ; ವಾಸ್ತುಶಿಲ್ಪದಲ್ಲಿ ಶಿಲ್ಪವೂ ಅಡಕವಾಗಿಟೆ. 
ಪಾಶ್ಚಾತ್ಮ (0೦೧೫೧) ಸಂಪ್ರದಾಯದಲ್ಲಿ ವಾಸ್ತು ಬೇಲೆ (Architcಟuಣ), ಶಿಲ್ಪ ಬೇರ 
50೬100೧). ಆದರೆ ಭಾರತೀಯ ವಾಸ್ತುಶಿಲ್ಪದಲ್ಲಿ ಈ ಭೇದವಿಲ್ಲ (ಭಾರದ. ೪೨). 
[ಸು.] 

ವಾಸ್ತುಕ (ನಾ). ಒಂದು ಬಗೆಯ ಸೊಪ್ಪಿನ ಗಿಡ ; ಚಕ್ಕೋತ 
“"ವಾಸ್ತುಕಮೆಂಬುದು ಚಕ್ಕವತ್ತ'' (ಜಲಾಯು. ೨೭-೧೦). [ಸಂ.] 

ವಾಸ್ತುಕರ್ಮ (ನಾ). ೧. ಕಟ್ಟಡನಿರ್ಮಾಣ ವಿದೆ ; ವಾಸ್ತುಶಿಲ್ಪ. ೨. ಗೃಹ 
ಪ್ರವೇಶಕ್ಕೆ ಮೊದಲು ಗೃಹಶಾಂತಿಗಾಗಿ ಮಾಡುವ ಪೂಜಾದಿ ವಿಧಿ : ಅಖಿಲಸಿತೃ 
'ಯಷಿಗಳಿಗೆ ನಾಸ್ತುಕರ್ಮಾದಿ ಬಲಿಶಾಂತಿಕರ್ಮಂಗಳಂ ನೆಗಳ್ಲಾ ಜಿತೇಂದ್ರಿಯರ್‌ . . . 
ಸುಪವಿತ್ರ ಪತ್ರವೇಶ್ಮಂಬೊಕ್ಕರ್‌ (ಶ್ರೀರಾಮ. ೧೪-೬೮). (ಸಂ. ವಾಸ್ತುಕರ್ಮನ್‌: 

ವಾಸ್ತುಕಲೆ (ನಾ). ವ ವಾಸ್ತು ೪ : ಪುರಾತನಪಟ್ಟಣಗಳೂ ಕಟ್ಟಡಗಳೂ . . . 
ವಾಸ್ತುಕಲೆಯು ಕ್ರಮೇಣ ಹೇಗೆ ವೃದ್ಧಿಹೊಂದಿತೆಂಬುದನ್ನು ತೋರಿಸಿಕೊಡುತ್ತವೆ 
(ಮೈವಾಸ್ತು. ೨೨). (ಸಂ. ವಾಸ್ತುಕಲಾ) 

ವಾಸ್ತುಕ್ರಮ (ನಾ). ಕಟ್ಟಡನಿರ್ಮಾಣ ಶಾಸ್ತ್ರ : ಎಸೆದುವಲ್ಲಲ್ಲಿ ವಾಸ್ತುಕ್ರಮಂಬಿಡಿದು 
ರಂಜಿಸುವ ಮಜ್ಜನಶಾಲೆಯುಂ . . . ಭೋಜನಶಾಲೆಯುಂ (ಟೆಒವು. ೫-೪೯). |ಸಂ.) 

ವಾಸ್ತುಪತಿ (ನಾ). ೧. ಕಟ್ಟಡ ಮನೆ ಮುಂತಾದುವುಗಳ ಶಂಕುಸ್ಥಾಪನೆಯಲ್ಲಿ 
ಅಧಿಷ್ಠಿಸುವ ದೇವತೆ; ಗೃಹಾಧಿದೇವತೆ. ೨. (ಆಲಂ) ನಿರ್ಮಾಣಕರ್ತ ; 

` ಶಿಲ್ಪಿ : ಶ್ರೀಕರ್ಣಾಟಕರಾಜ್ಕವಾಸ್ತುಪತಿಯಂ . . . ವಿದ್ಮಾರಣ್ಮವದೇಣ್ಮನಂ 
ಚತುರಚಾತುರ್ಮೈದ್ಮನಂ ವಂದಿಪೆಂ (ಗಿ೪ಎಂ. ೫೧-೧). ಸಂ.) 

ವಾಸ್ತುವಿದ್ಯೆ (ನಾ). ಇ ವಾಸ್ತು ೪ : ಅನಂತವಿಜಯಂಗೆ ವಿಚಿತ್ರಕಲೆಯುವಂ ವಾಸ್ತು 
ವಿದ್ದೆಯುಮನುಪದೇಶಂಗೆಯ್ಲು (ಆದಿಪು 6-೬೩೦ ವ); ಇದುವರೆಗೂ ವಾಸ್ತುವಿದ್ದೆ ಎಲ್ಲಾ 

ಹಾಂಸರ್ದೇವಾಲಯಗಳಲ್ಲಿ ವ್ಯಕ್ತವಾಗಿತ್ತು (ಮೈವಾಸ್ತು. ೬೫). [ಸಂ. ವಾಸ್ತುವಿದ್ಕ್ಮಾ| 

ವಾಸ್ತುವಿಧೇಯ (ನಾ). ವಾಸ್ತುಶಾಸ್ತ್ರಕ್ಕೆ ಅನುಗುಣವಾದುದು : ರಾಯನಾಜ್ಞೆ 
ಯೊಳಿಭಪುರದ ಹೊಜಗಾಯತದ ಭೂಮಿಯಲಿ ವಾಸ್ತುವಿಧೇಯವೆನಲಳವಡಿಸಿದರು 
ಹನ್ನೆರಡುಯೋಜನವ (ಕುವ್ಮಾಆ. ೭-೧೩). (ಸಂ.] 

ವಾಸ್ತುಶಾಂತಿ (ನಾ). ಕಟ್ಟಡನಿರ್ಮಾಣಕ್ಕಾಗಿ ಪಾಯವನ್ನು ಹಾಕುವಾಗ 
ಅಥವಾ ಹೊಸಮನೆಯನ್ನು ಪ್ರವೇಶಿಸುವಾಗ ಮಾಡುವ ಶುದ್ಧಿಕಾರ್ಯದ 
ವಿಧಿ ; ಗೃಹಶಾಂತಿ : ಒಂದು ತಿಂಗಳಲ್ಲಿ ಮನೆ ಸಿದ್ಧವಾಯಿತು. ಆದರೆ ವಾಸ್ತುಶಾಂತಿಗೆ 
ನಮ್ಮಲ್ಲಿ ಏನಿತ್ತು? (ಸ್ಮೃತಿ. ೩೨೬). [ಸಂ | 

ವಾಸ್ತುಶಾಸ್ತ್ರ (ನಾ). ವಾಸ್ತುಕಲೆಯನ್ನು ವಿವರವಾಗಿ ತಿಳಿಸುವ ಶಾಸ್ತ್ರ : 
ಸಕಲಕಲಾವಿದರಿಗೆ ಅನುಗುಣವಾದ ವಸತಿಕಲ್ಪನೆ ಮುಂತಾದ ಎಲ್ಲಾ ವಿಷಯಗಳ 
ಪ್ರತಿಪಾದನೆ ಇರುವ ಭಾಗವನ್ನು ವಾಸ್ತುಪ್ರಕರಣವೆಂದು ಉಲ್ಲೇಖಿಸಿದ್ದಾರೆ. ಅದೇ 
ಭಾಗವನ್ನು ಪ್ರತ್ಮೇಕವಾಗಿ ಮತ್ತಷ್ಟು ವಿಸ್ತಾರವಾಗಿ ತಿಳಿಸುವ ಶಾಸ್ತ್ರವನ್ನು ವಾಸ್ತುಶಾಸ್ತ್ರ 
ವಂದು ಕರೆಯುತ್ತಾರೆ (ಭಾಂಡ. ೭೩) ; ವಾಸ್ತುಶಾಸ್ತ್ರವು ಬ್ರಹ್ಮ, ವಿಷ್ಣು, ಮಹೇಶ್ವರರಿಂದ 
ಇಂದ್ರ , ಬೃಹಸ್ಪತಿ, ನಾರದರಿಗೆ ಅನುಗ್ರಹಿಸಲ್ಪಟ್ಟಿತೆಂದೂ ಅವರ ಮೂಲಕ ಅನೇಕ 
'ಬುಷಿಗಳಿಗೆ ಬಂದಿತೆಂದೂ ಶಾಸ್ತ್ರ ಹೇಳಿದೆ (ಮೈವಾಸ್ತು. ೨೧). [ಸಂ.] 


| ವಾಸ್ತುಶಿಲ್ಪ (ನಾ). ಕಟ್ಟಡಗಳ ನಕ್ಷೆಯನ್ನು ತಯಾರಿಸಿ, ನಿರ್ಮಾಣಮಾಡುವ 


ಕಲೆ ; ಗೃಹನಿರ್ಮಾಣ ಕಲೆ : ಇವರ ಕಾಲವೇ ಕರ್ನಾಟಕವಾಸ್ತುಶಿಲ್ಪದ ವೈಭವಚ 
ಕಾಲ (ಮೈವಾಸ್ತು. ೧೩) ; ಸುಮಾರು ೫೦ ವರ್ಷಗಳಿಗಿಂತ ಹಿಂದ ಭಾರತೀಯವಾಸ್ತುಶಿಲ್ಪದ 
ವಿಚಾರದಲ್ಲಿ ಪಾಶ್ಚಾತ್ಮವಿದ್ದಾಂಸರಲ್ಲಿ ಅನೇಕ ತಪ್ಪುಭಾವನೆಗಳು ಹರಡಿದ್ದವು 


(ಭಾರದ. ೪೯೧). ([ಸ೦.] 


45| ವಾಸ್ತುಶಿಲ್ಪಿ (ನಾ). ಕಟ್ಟಡಗಳನ್ನು ನಿರ್ಮಾಣಮಾಡುವವನು. 


(ಸಂ. ವಾಸ್ತುಶಿಲ್ಪಿನ್‌। 


ವಾಸ್ತೋಪ್ಪತಿ 


ವಾಸ್ತೋಪ್ಪತಿ (ನಾ). ೧. ಮನೆಯ ಆಥವಾ ನಿವೇಶನದ ಅಧಿದೇವತೆ. 
೨. ಇಂದ್ರ ; ದೇವೇಂದ್ರ : ವಾಸ್ತೋಷ್ಟತಿ ವಿಧಿಮುಖ್ಕ ಸುರಸ್ತೋಮಾಂಬಕ 
ಚಕೋರಕಕ್ಕುಂ ಯತ್ಸೌಜಸ್ತತಿ ಚಂದ್ರಿಕೆಯಾಗ ಕೌಸ್ತುಭಮಾಪ್ಸಿತಮನೆಮಗೆ ಹರಿವಕ್ಷಸ್ಮಂ 
(ದಿವ್ಮಚ. ೧-೧೦). [0.1 

ವಾಹ (ಗು). ೧ ಹೊರುವ ; ಒಯ್ಯುವ. (ನಾ). ೨. ಹೊರುವುದು. 
೩. ಭಾರವನ್ನು ಹೊರುವ ಆಳು ,-ಸೇವಕ. ೪. ಭಾರವನ್ನು ಹೊರುವ 
(ಎತ್ತು, ಕತ್ತೆ ಮುಂತಾದ) ಪ್ರಾಣಿ. ೫. ಕುದುರೆ ; ಅಶ್ಚ : ಈ ನಭಸ್ಮಲದೊಳ್‌ 

- ಪೋಗುತಮೆನ್ನನಿಂತುರದೆ ನೀಂ ನಿನ್ನೊಂದು ವಿದಾತಬೋಬಲದಿಂ ದಾಂಟಿದೆ 
ವಾಹದಂತಿರದಟ್‌ಂ ವಾಹತ್ರಮಂ ತಾಳ್ದಿ ಭೂತಲದೊಳ್‌ ಫೋ ನೆಲಸೆಂದು ಕೊಟ್ಟನೆನಗಾ 
ವೈಮಾನಿಕಂ ಶಾಪಮಂ (ಕಾದಂಉ. ೬೧೩) ; ಚಿತ್ರಾಂಗದನಚ್ಚರಿದಾಳ್ದಿ ವಾಹಮಂ ಬರಿಸಿ 
ನೊಸಲೊಳೆಸೆವ ಓಲೆಯಿರೆ ಕೊಂಡಿಂತು ವಾಚಿಸಿದಂ (ರಾಮಾತ್ಮ. ೧೪-೧೫). ೬. ಬಂಡಿ, 
ಗಾಡಿ , ರೈಲು ಮುಂತಾದ ಸಂಚಾರಸಾಧನ ; ವಾಹನ. ೭. ಗಾಳಿ ; ವಾಯು. 
೮. ತೋಳು ; ಬಾಹು. ೯. ಪ್ರವಹಿಸುವಂಥದು ; ಪ್ರವಾಹ : ಭರತವಾಹಿನಿ 
ದಾಂಟಿದತ್ತು ಮಂದಾಕಿನಿಯ ವಾಹಮಂ (ಶ್ರೀರಾಮಾ. ೧೩೪-೫೯೮). ೧೦. (ಸುಮಾರು 
ಒಂದು ಟನ್‌ ತೂಕಕ್ಕೆ ಸಮವಾದ) ಒಂದು ಆಳತೆಯ ಪ್ರಮಾಣ : ಒಂದು 
ಸೊಲ್ಲಗೆಯೇ ನಿಕುಂಜವದು ನಾಲ್ಕಾಗಲೊಂದು ಕುಡಬವದು `ನಾಲ್ಕಾಗಲೊಂದು ಪ್ರಸ್ಥವಾ 
ಪ್ರಸ್ಮವೆರಡಾಗಲೊಂದು ವಾಹವದು (ವಿವೇಕ. ಅ). (೫5.1 

ವಾಹಕ (ಗು). ೧. ಭಾರವನ್ನು ಹೊರುವ. ೨. (ಸುದ್ದಿ, ಪತ್ರ, ವಿದ್ಯುತ್ತು 
ಮುಂತಾದುವನ್ನು) ಒಯ್ಯುವ ; ಸಾಗಿಸುವ. (ನಾ). ೩. ಭಾರವನ್ನು ಹೊರುವ 
ಸಾಧನ : ಬೈಸಿಕಲ್‌, ಮೊ. ಗಳಲ್ಲಿ ಸಾಮಾನು ಹೇರುವ ಭಾಗ : ಹೊರಿಗೆ ; ವಾಹಕ 
(೧೫೫: ಇಂಕು). ೪. ಭಾರವನ್ನು ಹೊರುವವನು. ೫. (ವಿದ್ಭುತ್ತು, ಸಂದೇಶ 
ಮುಂತಾದುವನ್ನು) ಒಯ್ಯುವ ಸಾಧನ : ಉಕ್ಕಿನ ಹಾದಿಯು ಒಂದು ಕಂಬಿಯ 
ವಿದ್ಯುತ್ತನ್ನು ಸಾಗಿಸುವ ವಾಹಕವಾಗುವುದು (ಎಡ್ಮಾವಿ. ೫) ; ಒಂದು ವಾಹಕದಲ್ಲಿ 
(ಕಂಡಕ್ಟರ್‌) ವಿದ್ಮುತ್‌ಪ್ರವಾಹ ಹರಿಯಲು ಎಲೆಕ್ಟಾನುಗಳ (ಬಣವಿದ್ಕುತ್ಮಣಗಳ) 
21ಲನೆಯೇ ಕಾರಣ (ಕಎಕೋ।, ೫೩). ೬ ಮಾಧ್ಯಮ ; ಮಧ್ಯವರ್ಶಿ : ವಚನ 
ಕಾರರಿಂದ ಕನ್ನಎ ``ಇಕೆಗೆ ಒದಗಿದ ಪುಷ್ಟಿ ಎಷ್ಟು ವಿಧವಾದುದು, ಅದರಲ್ಲೂ ತತ್ವಶಾಸ್ತ್ರದ 
ವಾಹಕವಾಗಿ ಅದು ಪಡೆದುಕೊಂಡ ಶಕ್ತಿಯೇನು ಎಂಬುದರ ಮೇಲೂ ಕೆಲಸ ನಡೆಯ 
ಬೇಕಾಗಿದೆ (ಶೂನ್ಮಕು. ೧೩೬) ; ಕೇಶವರಾಯರ ಓಪಿಯಂ ಗುಂಗು ಅವರ ನೆನಹುಗಳಿಗೆ 
ಸಹಜವಾದ ವಾಹಕವಾಗಿದೆ (ಸಮಜೀ ೨೫ ೬86). ೭. ನಡೆಸುವವನು ; ಸಾಗಿಸು 
ವವನು : ಸಕಲಬ್ರಹ್ಮಾಂಡಗಳೆಂಬ ಯಂತ್ರಗಳ ವಾಹಕ ನಮ್ಮ ಕೂಡಲ ಚನ್ನಸಂಗಯ್ಮ 
(ಚನ್ನವ. 6. ೨೫೦-೫೪೨). ೮. ರಥವನ್ನು ನಡೆಸುವವನು ; ಸಾರಧಿ : ನಾನಾಚಂದ 
ದಾಪತ್ರಿನಲಿ ಹರಿ ನಿಜಭಕ್ತಸಂತತಿಯ ಮುಂದೆ ನಿಲುವವೊಲವನಿಪಾಲರ ದಂದುಗದ ಹೊತ್ತಿನಲಿ 
ಔಜಹಯವೃಂದವನೆ ಚಾಚುವನು ವಾಹಕನು (ಕುವ್ಮಾಉ. ೩-೧೦) ; ಎಯ್ದುವಂಬನುಂ 
ಖಂಡಿಸಿ ಕೂಡೆ ಪೊಕ್ಕು ತಿವಿದೊತ್ತಿ ವಿದಾರಿಸೆ ದಿವ್ಮವಾಹಕರ್‌ ಚಂಡನ ದಂಡು 
ವೋಡಿದುದು (ಹಮ್ಮಿರ. ೩-೪೪). ೯. ಕುದುರೆ ಸವಾರ ; ರಾವುತ : ವಾಜಿಯುಂ 
ವಾಹಕರುಂ ಮರುಳ್ವಡೆಯುಮಾಗಡೆ ತಮ್ಮೊಡನಾಡೆ ರಾಗದಿಂ ವಾಹಕರಟ್ಟೆಯುಂ ತುರಗ 
ದಟ್ಟೆಯುಮಾಡಿದುವಾಜಿರಂಗದೊಳ್‌ (ಪಂಠಾಮ. ೧೩-೬೫) ; ಬೊಲ್ಲನ ಕೂಡೆ ಮಂಗಳ 
ನನ್ನಿರದೆ. ಕೊಂಗನನಸಮನಂ ತನ್ನಿ ಬೋರನನಿರಿಸದಿರಿ ವಾಹಕರಿರಾ ನೀವು 
(ಬಸಪು. ೫೯-೪೦). [ಸಂ.] 

ವಾಹಕತ್ವ (ನಾ). ೧. ಕುದುರೆ ಮುಂತಾದ ಪ್ರಾಣಿ ಅಥವಾ ವಾಹನವನ್ನು 
ಏರಿ :ಬಾಡುವ ಸವಾರಿ : ಜನಪತಿಪುತ್ರನಂ ಶುಭಮುಹೂರ್ತದೊಳೋರಗೆಗೊಂಡ 
ಮಂತ್ರಿಪುತ್ರನೊಳೊಡಗೂಡಿ . . . ಓದಲಿಟ್ಟು ಮುದಮೊಂದಿರೆ ಕಲ್ತ್ರರನೂನವಿದ್ಮೆಯಂ 
ಘನತರಶಸ್ತಶಾಸ್ತ್ರಹಯಹಸ್ತಿವಿಶೇಷಕವಾಹಕತ್ವಮಂ (ರಾಜಕೇ. ೪-೭೬) ; 
ಪೊಸತುದ್ವೇಗಾಶ್ವಮೆಂದೇಜದೊಡೆ ಸಮನಿಕು೦ ವಾಹಕತ್ವಕ್ಕೆ ಭಂಗ೦ (ರಾಜತೇ 

೨. (ಶಾಖ, ವಿದ್ಯುತ್ತು ಮೊದಲಾದುವನ್ನು) ಸಾಗಿಸುವುದು ; 


; ವಾಹಕತ್ವ (ಲಂಗಾ) ಇಂಕಾ). [ಸಂ.] 


೧೩- ೨೩). 


ವಹನ 


೭೮೬೫ 


35 


ಆ 


ವಾಹಳಿ 


ವಾಹನ (ನಾ). ೧. ಹೊರುವಿಕೆ : "ವಾಹಿಸು' ಪರಾ. ೨. (ಕುದುರೆಯಂತೆ) 
ನಡೆಸುವಿಕೆ. ೩. (ರಥ, ಬಂಡಿ, ರೈಲು ಮುಂತಾದ) ಒಯ್ಯುವ ಸಾಧನ : 
ಜಂಗಮದ" ಸನ್ನಿಧಿಯಲ್ಲಿ ನಾನು ವಾಹನವನೇಟಲಮ್ಮೆ ಏಆ್‌ದರೆ ಭವ 
ಹಿಂಗದು (ಬಸವ. ೩೯೬) ; ವಾಹನಮುಂಟು ದಿವ್ಮರಢವಾಂ ವೆರವಾಹವಕೇಳಿ 
ಗೆಂಬೊಡಿಲ್ಲಾಹವಮೆವ್ನನೇಕೆ ಬರವೇಟ್ಟನೆವಲ್‌ ತಿಳಿದೆಂ ಸ್ವಚಿಷ್ಮಮಂ (ಚ್‌ಎಿ. 6-60) ; 
ಈ ಕಡೆಗಳಲ್ಲಿ ಓಡಾಡುವ ಬಸ್ಸು ಇತರ ವಾಹನಗಳನ್ನು ನಡೆಸುವವರೂ ಬಹುವಾಗಿ 
ತುಳು ಮಾತನಾಡುವವರು (ಡ್ರಾವಿನಿ. ೩೮೪). ೪. ರಥಕ್ಕೆ ಹೂಡುವ ಕುದುರೆ, ಎತ್ತು 
ಮುಂತಾದ ಪ್ರಾಣಿ :""ವಾಹನಂ, ಧೋ ರಣಂ, ಯುಗ್ಮಂ, ಯಾನಂ, 
ಪತ್ರಂ-ಈ ೫. ರಥವ ಹೂಡುವ `ಕುದಿರೆ'' (ಹಲಾಯು. ೭೪-೨೯೫). ೫. [ಜೈನ] 
ಪಾರಿವ್ರಾಜ್ಯಲಕ್ಷಣಗಳನ್ನು ತಿಳಿಸುವ ಇಪ್ಪತ್ತೇಳು ಸೂತ್ರಪದಗಳಲ್ಲಿ ಒಂದು : 
ವಾಹನಮೆಂಬುದು ಪರಮಪದ ವಾಹನನಪ್ಪ ಜಿನಪತಿಯಂ ಪೊರ್ದಿ ಮಣಿಸುವರ್ಣ 
ಪಾದುಕಾದಿ ವಾಹನಪರಿತ್ಮಾಗಂಗೆಯ್ದು ಮಹಾತಪದೊಳ್‌ ನೆಗಟ್ಟೊಡೆ ದಿವ್ಮವಾಹನಂಗ 
ಳಧಿಪತಿಯಕ್ಕುಂ (ಚಾವೂಪು. ೨೬೧). (ಸಂ. 


ವಾಹನಸೌಕರ್ಯ (ನಾ). ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಲು 


ಇರುವ ವಾಹನದ ಅನುಕೂಲತೆ , -ಸೌಲಭ್ಯ : ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದ 
ಕೆಳಗಿನಿಂದ ಮೇಲಕ್ಕೆ ಹೋಗಲು ವಾಹನಸೌಕರ್ಯವಿದೆ (ರೂಢಿ). [ಸಂ.] 


ವಾಹನಹೀನ (ನಾ). ವಾಹನವನ್ನು ಕಳೆದುಕೊಂಡಿರುವವನು : ಶಸ್ತ್ರಹೀನರ 


ಕೂಡೆ ವಾಹನಹೀನರಲಿ ಕೈಮಾಡಲನುಚಿತ (ಕುವ್ಕಾಕ. ೨೬-೧೭). (ಸ9.] 


ವಾಹಸ (ನಾ). ಒಂದು ಬಗೆಯ ಹಾವು ; ದಾಸರಹಾವು ; ಹೆಬ್ಬಾವು : 


“ತ್ರಿಲಿಂಗಃ, ಗೋನಾಸ್ಕು ವಾಹಸು, ಅಜಗರಃ ಶಯುಃ - ಈ ೫ ಪೆರ್ವಾವು (ಹೆಬ್ಬಾವು)'' 


(ಹಲಾಯು. ೧೦೬-೨೦). (ಸಂ.] 


ವಾಹಳಿ, ವಹಳ್ಳಿ, ವಾಹಾಳಿ, ವಾಳಿ, (ನಾ). ೧. ಕುದುರೆಸವಾರಿಯನ್ನು 


ಪ್ರದರ್ಶಿಸುವ ಅಥವಾ ಆಟವನ್ನು ಆಡುವ ಬಯಲು ,-ಮೈದಾನ : 
ವಿಭುಗಟ್ಕ್ತಿಯ ಸೆಂಡನಾಡಲಾನೆಯ ಪರಿ ನೋಡಲೆಂದೊಲೆದು ಮಾಡಿದ ವಾಹಳಿಗಳ್‌ 
ಮನೋಹರಂ (ಶಾಂತಿಪು. ೯-೧೪೪) ; ಕದನಕ್ನೋಣೀತಳಂ ವಾಹಳಿ. . . ನಾಳೆ ಸೆಂಡಾಡದೆ 
ಮಾಣಂ (ವರ್ಧಮೂ ೪-೨೧). ೨. ಕುದುರೆ, ವಾಹನ ಮುಂತಾದುವುಗಳ 
ಸವಾರಿ : ಹರಿದಶ್ವಂ ಬಂದಪಂ ವಾಹಳಿಗೆನುತರುಣಂ . . . ಕುಂಕುಮಘನರಸಮಂ 
ಹಿಂಪಿಸುತಿರ್ದನೆಂಬಂಶಿರಲೆತ್ತಂ ನೀಳ್ಡು ಪೊಣ್ಮಿತ್ತುದಯಸಮಯದೊಳ್‌ ಶೋಣ 
ಸೂರ್ಯಾಂಶುಜಾಲಂ (ಕಾದಂಪೂ. ೧೪೧) ; ರಾಯಕುವರರ ಕಳಕಳದಿಂದರಸುಗಳ ವಿಳಸಿತ 
ವರವಾಜಿಗಳ ವಾಹಳಿಗಳಿಂದೆಳಸಿಹುದಾ ಬಹಿರ್ವಳೆಯ (ಕುರಾಸಾಂ. ೪-೮೧). 
೩. ಕುದುರೆಯ ನಡಗೆಯ ಒಂದು ಭೇದ (?) : ಭಂಜಳಿ ಮುರಳಿ ರುಳಂಪಿ 
ವಾಹಳಿ (ಪಾಠಾ. ಹೀಣಿ] ರೂಪು ರಂಜಿಪ.ರೇಖೆಯೆಂದೆಂಬ ಮಂಜುಳಮಾದ ಷಡಂಗದೊಳಾ 
ಹಯ ರಂಜನೆವಡೆದುದು (ಶ್ರೀಪಾಲ. ೪-೧೨). ವಹಳ್ಳಿ : ೩, ದಾರೆಗತಿಲಯಪೊಯ್ದು 
ಕಾಯಕ್ಷಂ . . . ಹರಿ ಬಂಧನಮಂ ಭೌಮಂ ವೈಹಾಯಸಂ ವಯಸ ಯಂತ್ರಕ್ಷೇತ್ರವಹಳಿ 
ಸತ್ಯಂ ದಾರಿಮೆಂಬ ಭೇದಂಗಳಿಂದಶ್ಚಮನೇಜಲು ರೇಚಿಗನೃಪತಿ ತಾನೆ ಬಲ್ಲಂ (ಮದತಿ 
೧-೨೧). ವಾಹಾಳಿ : ೪. ವಾಹನದಂತೆ ಬಳಸುವ ಆನೆ, ಕುದುರೆ ಮುಂತಾದ 
ಪ್ರಾಣಿ ? ಪರಿವಾರಂ ಪ್ರಿಯಕಾಮಿನೀಸಮುದಯಂ ವಾಹಾಳಿ ಶಾಸ್ಟ್ರೋತ್ಕರಂ 
ಬೆರಸಾಹ್ವಾನವಿಧಾನದಿಂ ಬರಿಸಿ ತಾಂ ದಿಕ್ಬಾಳರಂ ಪಾದರಂ ನಿಲಿಸಿದಂ 
ಪೂರ್ವಾದಿ ದಿಗ್ಭಾಗದೊಳ್‌ (ವರ್ಧಮಾ. ೧೨-೨೫). ವಾಳಿ, : ೨. ವಾಹಳಿ, ವಾಳಿ 
(ಶಬ್ದಾನು. ೧೬೦ ಪ್ರಯೋ). ೫. ""ಕುದುರೆ ಸವಾರಿ ಮುಂತಾದ ದೃಶ್ಯ ; 
ದೃಶ್ಯವಾದೀಜಗತ್ತಿನ ಆಗುಹೋಗು'' (ಅವಟಂ. ಕೋಶ): ನಿತ್ಮನಿರಾಕಾರಘನವು 
ಶಕ್ತಿಯಿಲ್ಲದಿದ್ದರೆ ವಾಳಿ (ಪಾಕಾಂ. ಆಗಳೇ] ಬಯಲಾದಹುದು (ಆವಚಂ. ೧೯೮-೮೯೯). 
“ವೈಹಾಳಿ' ಪರಾ. (1. / ಸಂ. ವಾಹ್ಮಾಲೀ ವ ಕುದುರೆಗಳ ಓಡಾಟದ ಮಾರ್ಗ. 
1 ತಮಿ. ವಾಳಿ ಕುದುರೆಯಂತೆ ಚಕ್ರಾಕಾರವಾಗಿ ಸುತ್ತುವಿಕೆ; ತೆಲು. ವಯಾಳಿ, 
ವಯ್ಕಾಳಿ ಇ ನಾಗಾಲೋಟ, ರಥ; ವಾಹ್ಮಾಳಿ ಸವಾರಿ, ವಹಾರ ; ವಾಳಿ ಎ 
ಮೃಗಗಳು ಸಂಚರಿಸುವ ದಾರಿ] 


ವಾಹಳಿತನ 


೭೮೬೬ 


ವಾಳಾದಾನ 


ವಾಹಳಿತನ (ನಾ). ಕುದುರೆಸವಾರಿ ; ಅಶ್ವಾರೋಹಣ : ವಾಹಳಿತನದೊಳ್‌ | | ವಾಹಿನೀರಮಣ (ನಾ). ೧. ಎ ವಾಹಿನೀಪತಿ ೧. ೨. ಇ ವಾಹಿನೀಪತಿ ೨. 


ನಳನನಿಳಿಕ್ಕೆವ ಶಾಳಿಹೋತ್ರನನಾಳಿಗೊಳ್ಳ ಘೋಳಾಯಿಲರ್‌ ನೆರೆದು (ರಾಜಶೇ. ೬-೧೧ ವ). 
[ವಾಹಳಿ 1 - ತನ] 

ವಾಹಾರೋಹಣ (ನಾ). ಕುದುರೆಸವಾರಿ ನೃಪನೀತಂ ತುರಗಪ್ರಿಯಂ 
ವಿಷಮವಾಹಾರೋಹಣಾತ್ಮಂತಲೋಲುಪಂ (ಪಂಠರಾಮಾ. ೪-೧೦೫) ; ವಾಹಾರೋಹಣಲೀಲೆ 
ತನ್ನೆ ಮನಮಂ ತರ್ಕೈಸೆ ಬಾಲ್ಕಾದಿ ಸಸ್ನೇಹರ್‌ ತನ್ನ ಸಮಾನರಪ್ಪ ಕುವರರ್‌ 
ಸ್ವಪ್ರೇರಣಾಚಾತಸೋತ್ಸಾಹರ್‌ ಭೋಂಕೆನೆ ವಾಜಿಶಾಲೆಯೊಳಗಿಂದಂತಪ್ಪುದುಂ 
(ಮಹಾನೇ ೪-೫). [ಸಂ.] 

ವಾಹಾಳಿ "ವಾಹಳಿ' ನೋ. 

ವಾಹಿ (ಗು). ೧. ಹೊರುವ ; ಒಯ್ಯುವ. (ನಾ). ೨. ತೇರು ; ರಥ. 

(ಸಂ. ವಾಹಿನ್‌] 

ವಾಹಿಕ (ನಾ). ೧. ಎತ್ತುಗಳು ಎಳೆಯುವ ಬಂಡಿ, ರಥ ಮುಂತಾದುವು. 
೨. ದೊಡ್ಡಭೇರಿ ; ನಗಾರಿ. ೩. ಒಂದು ಬಗೆಯ ಸಸ್ಕ. (ಸಂ.] 

ವಾಹಿಕೆ (ನಾ). ಒಂದು ಬಗೆಯ ಸಸ್ಮ : "“ವಾಹಿಕಾ - ಚಿತ್ರಮೂಲ'' 
(ಓಷಧಿ. ೧೫೦). [೫೦. ವಾಹಿಕ] 

ವಾಹಿತ್ಸ (ನಾ). ಆನೆಯ ಕುಂಭಸ್ಥಳದ ಕೆಳಗಿನ ಭಾಗ : ""ವಾಹಿತ್ಮಂ, ಕುಂಭಸ್ಮ 
ಅಧಃ - ಆನೆ ಕುಂಭಸ್ಮಳದ ಕೆಳಗಡೇ ಪ್ರದೇಶಕ್ಕೆ ಹೆಸರುಗಳು'' (ಸಿದ್ಧಾಂತಿ ೨೪೭). 

(ಸಂ. 

ವಾಹಿನಿ (ನಾ). ೧. ಹರಿಯುವಂಥದು ; ಹೊಳೆ ; ನದಿ : ವಾಹಿನಿಯೊಳೋಡುವುದು 
ಯಾನಪಾತಂಗಳೊಳ್‌ . - ಅಲ್ಲದಿಲ್ಲ (ಉದ್ಭದೇ. ೨-೧೫) ; ಮೋಹಿನಿ 
ಸಂಧ್ಕಾವಳಿಯರಿಬ್ಬರು ಬೇಹುಕಾಹಿನವರು . ಸಂತೋಷದ ವಾಹಿನಿಯೊಳ 
ಗೋಲಾಡಿದರು (ರುಕ್ಕಾಂಗ. ೫-೫). ೨. ಪಡೆ ; ದಳ ; ಸೈನ್ಯ : “ಪೃತನಾ, ಸೇನಾ, 
ಧ್ವಜಿನೀ ಪತಾಕಿನಿ ವಾಹಿನೀ, ಬಳಂ . . . ಅನೀಕ೦ - ಈ ೧೦ ಪಡೆ'' (ಹಲಾಯು. 
೭೫-೩೦೩) ; ನಿನಗೆ ಸಹಾಯಂ ದಶರಥಜನನಾಥಂ ತತ್ಸಹಾಯದಿಂ ಲುಬ್ಬಕವಾಹಿನಿಯಂ 
ಮರ್ದಿಸು (ಪಂರಾಮೂ ೪-೪೨) ; ಆ ನಾಕಾಧಿಪನ ಸಿರಿಯ ಜಜ್‌ದುದಂದವರ ವಾಹಿನಿ 
ಸಕಲಜನಮೋಹಿನಿ (ಭಾವಚಿಂ. ೮-೧೫). ೧, ೨ : ವಿದಳಿತವಾದ ಕಂಟಕಕದಂಬದಿನುರ್ಬದ 
ವಾಹಿನಿಷಮೂಹದಿಂ . . . ಮಹೋದ್ಭತರಾಜಹಂಸತೇಜದಿನೆಸೆದತ್ತು ರಾಜ್ಯವಿಭವಂ 
ಜಳದಾಗಮಚಕ್ರವರ್ತಿಯಾ (ಜಗವಿ. ೪-೩೫). ೩. ಸೈನ್ಕದ ಒಂದು ತುಕಡಿ ; 
ಎಂಬತ್ತೊಂದು ಆನೆಗಳು, ಎಂಬತ್ತೊಂದು ರಥಗಳು, ಇನ್ನೂರುನಲವತ್ತು 
ಮೂರು ಕುದುರೆಗಳು ಮತ್ತು ನಾನೂರೈದು ಪದಾತಿಗಳುಳ್ಳ ಒಂದು 
ಸೇನಾವಿಭಾಗ : ತ್ರಿಗುಣಿಸು ಗುಲ್ಮಮನದು ನೆಟ್ಟಗೆ ವಾಹಿನಿಯಕ್ಕುಮಂತೆ 
ತದ್ಭಾಹಿನಿಯಂ ತ್ರಿಗುಣಿಪುದುಂ ಪೃತನೆಯದಂ ತ್ರಿಗುಣಿಸೆ ಪೆಜತೇನೋ ಚಮುವೆನಲ್ಬೆ 
ಸರ್ವಡೆಗುಂ (ಪಂರಾಮಾ. ೧೩-೭) ; ಈ ಗಣವೆಂಬ ಬಲದ ಲೆಕ್ಕವನಿಕ್ಕಿ ಮತ್ತೊಮ್ಮೆ ೩ 
ಅಲ್‌ಂದ ಗುಣಿಸಲು ಬಂದ ಲಬ್ಲ ಆನೆ ಆ೧ ರಥ ೮೧ ಕುದಿರೆ ೨೪೩ ಕಾಲಾಳು ೪೦೫. 
ಇದು ವಾಹಿನಿಯೆಂಬ ಬಲವಹುದು (ವೃವಹಾ. ಅನುಬಂಧ. ೧-೧೦). ಸಂ. ವಾಹಿನೀ] 

ವಾಹಿನೀಕ (ನಾ). ೧. ಪ್ರವಾಹವುಳ್ಳುದು ; ಹರಿಯುವಂಥದು. ೨. ಪಡೆ ; 
ಸೈನ್ಯ ೧, ೨ : ಆ ಘನಸಮಯಂ . . . ವಿಪಕ್ನಗತಿವಿರೋಧಕಮಾಗಿಯುಂ 
ಪರಿಗತಭಂಗವಾಹಿನೀಕಮುಮೆನಿಸಿರ್ದುದು (ರಾಜಶೇ ೮-೧೧೮ ವ). [ಸಂ.] 

ವಾಹಿನೀಪತಿ (ನಾ). ೧. ನದಿಗಳ ಒಡೆಯ ; ಕಡಲು ;`ಸಮುದ್ರ. ೨. ಸೇನೆಯ 
ಒಡೆಯ ; ದಳಪತಿ : ವಿಕ್ರಾಂತವಿಜಯನೆಂಬ ವಾಹಿನೀಪತಿಗೆ ಬಲಮಂ ಕೂಡಿಸೆಂದು 
ಪೇಳ್ದು (ಹಮ್ಮಾರ. ೩-೮ ವ). ೧, ೨ : ಆ ಮೂರ್ಧಾಭಿಷಿಕ್ರಮುಖ್ಯಂ . . . 
ಅನೂನವಾಹಿನೀಪತಿಯಾಗಿಯುಂ ಅಭಂಗಾನುಷಂಗನುಂ ವಿನೀತವಿನತಾನಂದನ 
ನಾಗಿಯುಂ ಅಪಕ್ಷಪಾತಪ್ರಚಾರನುಂ . . . ಎನಿಪಂ (ಚಂದ್ರಪು. ೨-೭ ವು. [ಸಂ.) 

ವಾಹಿನೀಪ್ರಿಯ (ನಾ). ೧. = ವಾಹಿನೀಪತಿ ೧. ೨. ಎ ವಾಹಿನೀಪತಿ ೨. 
೧, ೨ : ಶ್ರೀಜನ್ಮನಿಳಯನಖಿಲಮಹೀಜೀವನಮೂರ್ತಿ ವಾಹಿನೀಪ್ರಿಯನೇಂ 


ರಾರಾಜಿಸಿದನೊ (ಚಂದ್ರಪು ೫-೧). - |ಸಂ.] 


ಲಾ 


60 


45 


೧,೨ : ಪರಚಕ್ರಭಯಂಕರಶೀಲೆ ವಾಹಿನೀರಮಣಸಮೃದ್ಧಿಸಲ್ಲಲಿತ ರಾಜ್ಯರಮಾವಧು 
ವಂದು ಲೀಲೆಯಿಂ (ಪುಷ್ಪಪು. ೪-೮೬). [ಸಂ.] 

ವಾಹಿಸು (ಕ್ರಿ). ಹೊರುವಂತೆ ಮಾಡು ; ಹೊರಿಸು ; ಹೇರು : ""ಅಹಿತಂ ನಿಹಿತಂ 
ತಿರೋಹಿತಂ ನೃಸ್ತಮೆನೆ ವಾಹಿಸಲ್ಕಕ್ಕು'' (ಮಂಗರಾ. ೬-೪೦). [ವಾಹನ # - ಇಸ್ಬು] 

ವಾಹ್ಯ (ಗು). ೧. ಹೊರತಕ್ಕ ; ಹೊರಬೇಕಾದ. (ನಾ). ೨. ವಾಹನ ; 
ಬಂಡಿ ; ರಥ. ೩. ಭಾರವನ್ನು ಹೊರುವ ಎತ್ತು , ಕುದುರೆ ಮುಂತಾದ 
ಪ್ರಾಣಿ. (ಸಂ. 

ವಾಹೃಕ (ನಾ). ಬಂಡಿ ; ರಥ : "ಕಂಬಲಿವಾಹ್ಮಕ' ಪರಾ. (ಸಂ. 

ವಾಹ್ಯಾಳಿ (ನಾ). ಕುದುರೆಸವಾರಿ : ಆತೃಕ್ಕೈತ್ವಂ - ವಾಹ್ಮಾಳಿ - ವೈಹಾಳಿ, ವೈಹ್ಯಾಳಿ. 
ಬಹುಳದಿನಿಲ್ಲಿ ಪದಮಧ್ಮಲೋಪಮಿಲ್ಲ (ಶಮದ. ೨೭೫ ಪ್ರಯೋ). 

[ಸಂ. ವಾಹ್ಮಾಲೀ ಎ ಕುದುರೆಗಳ ಓಡಾಟದ ಮಾರ್ಗ) 

ವಾಹ್ಯಾಳಿಸು (ಕ್ರಿ). ಕುದುರೆಯನ್ನು ಏರು ; ಅಶ್ಚಾರೋಹಣ ಮಾಡು : 
ಲೀಲೆಯಿಂದೀ ಕಡೆಗೆ ಬಹ ನಿನ್ನಾಳುತನವನು ತೋರೆನಲು ವಾಹ್ಮಾಳಿಸುತ 
ಪುಷ್ಪಕದ ರಣಸನ್ನದ್ದನಾಗಿರ್ದ (ಆನಂರಾ. ೧-೧೩-೩). [ವಾಹ್ಕಾಳಿ 3- - ಇಸ್ಮು] 

ವಾಳ್ಮ (ನಾ). ಮೈಮೇಲೆ ಬೆಳೆಯುವ ದುರ್ಮಾಂಸದ ಗಡ್ಡೆ, - ಗ್ರಂಥಿ : 
ಬೆನ್ನಿಗೆ ವಾಳ ಆಗಿದೆಯೊ (ಅಶ್ವಮೇ ೯೦) ; ಅವರ ಬೆನ್ನಿನ ಮೇಲೆ ಒಂದು ಸಣ್ಣ ಗಂಟಿನ 
ಹಾಗೆ ಆಗಿ, ಅದು ದೊಡ್ಡದಾಗುತ್ತಾಗುತ್ತ ದೊಡ್ಡ ವಾಳವಾಯಿತು (ಕಲಿಕು. ಆ೨). 
“ತೊಡೆವಾಳ' ಹೋ. (ಇ ತುಳು. ವಾಳ, ವಾಳೆ, ವಾಳ್ಯ. / ಮರಾ. ವಾಳಾ] 

ವಾಳ್ಮ "ವಾಲ' ನೋ. 

-ವಾಳ್ಕ "- ವಳ' ನೋ. 

ವಾಳಕ್ಕ (ನಾ). ಸೌತೆಕಾಯಿ : "ವಾಳಕಾಭಾತು' ಪರಾ. [ ಸಂ. ವಾಲುಕಾ| 

ವಾಳಕ್ಕ "ವಾಲಕ' ನೋ. 

ವಾಳಕಾಬಾತು (ನಾ). ಸೌತೆಕಾಯಿ ಹಾಕಿ ಮಾಡಿದ ಒಂದು ಬಗೆಯ 
ಕಲಸನ್ನ : ಹಪ್ಪಳ ಸಂಡಿಗಿ . . . ವಾಂಗೇಭಾತ ವಾಳಕಾಭಾತ ಮಿರ್ಚೇಭಾತ . .. 
ಎಲ್ಲಾ ಅನುಕೂಲಪ್ರಕಾರ ದಿನಂಪ್ರತಿ ಇದ್ದೇ ಇರತಾವ (ತಿಡುಗು. ೫೪). 

[ಆ ವಾಳಕ, 4 ಭಾತು] 

ವಾಳದಂಡ (ನಾ). ಬಾಲ ; ಪುಚ್ಛ : ಶೃಂಗಯುಗಳದಭಂಗಂಗೆ ಕಕುದ್ವಳಯದ 
ಪ್ರಕೃತಿರಹಿತಂಗೆ ವಾಳದಂಡದ (ವಾರಾ. ಡೆಯ] ಬೋಳೆಯಂಗೆ ಬಸವಣ್ಣಂ ಮೈಯಿಕ್ಕಿ 
ಕುಳ್ಳಿರ್ದು (ಬಸರ, ೪-೭೧) ; ಆ ಸ್ಮೃತಿಪುರಾಣಂಗಳೆಂಬವೇ ಸುಳಿ ತೀರ್ಥಜಾಳವೇ 
ವಾಳದಂಡಂ ಸುನಿರ್ಮಳ ಪರಮಶೈವಾಗಮಂ ಪ್ರಾಣವಾದ ವೃಷಭಂ ಶಿವಂ ನೆನೆಯೆ 
ಪುಟ್ಟಿ (ವೀಶೈಪು. ೨-೧-೪೬)... [ಸಂ. ವಾಲದಂಡ) 

ವಾಳಧಿ "ವಾಲಧಿ' ನೋ. 

ವಾಳಪ್ರಕರ (ನಾ). ಬಾಲದಲ್ಲಿನ ಒತ್ತಾಗಿರುವ ಕೂದಲು : ತುರಂಗಂ ಬಾಲಂ 
ಕೆದಜುತ್ತಿರೆ ವಾಳಪ್ರಕರದಿಂದೆ ತಾಂ ಪೇಟ್ಲುಂ ತನ್ನರಸಂಗೆ ಶುಭಾಶುಭಮನೆರಡುಂ 
ತೆಅದಿಂದಮಪ್ಪುದಂ ಪ್ರಕಟಿಸುಗು೦ (ಅಶ್ವಶಾ. ೪-೫೯). ಸಂ. ವಾಲಪ್ರಕರ] 

ವಾಳವಾಯಜ (ನಾ). ನವರತ್ನಗಳಲ್ಲಿ ಒಂದು ; ವೈಡೂರ್ಯ : ""ವೈಡೂರ್ಯಂ, 
ವಾಳವಾಯಜಂ-ಈ ೨ ವೈಡೂರ್ಯಂ'' (ಹಲಾಯು. ೨೯-೨೧). [ಸಂ. ವಾಲವಾಯಜ] 

ವಾಳಾಂದೋಳ (ನಾ). (ಚಾಮರದ) ಕೂದಲಿನ ಅಲುಗಾಟ, - ತೂಗಾಟಿ : 
` ಕ್ರಮದಿಂ ಸೂಬಲಿಡದೆ ಸನತ್ಕುಮಾರ ಮಾಹೇಂದ್ರರಿಕ್ಕಿದರ್‌ ಚಾಮರಮಂ ವಿಮಲಜ್ಞಾನಿಗೆ 
ಶರದಿಂದುಮಯೂಖಸ್ತೋಮಮೆನಿಸೆ ವಾಳಾಂದೋಳಂ (ಮಹಾನೇ. ೮-೯೪). 

(ಸಂ. ವಾಲಾಂದೋಲ] 

ವಾಳಾಗ್ರ "ವಾಲಾಗ್ರ' ನೋ. 

ವಾಳಾದಾನ (ನಾ). ಬಾಲ ; ಪುಚ್ಛ : ವಾಳಧಿಯಿಂದುರಿ ನೆಗೆದೊಡೆ ಕಾಳೆಗಮುಂ 
ಪಿರಿದು ಭಯಮುಮಧಿಪತಿಗಕ್ಕುಂ ವಾಳಾದಾನಮುಮಂತಾ ವಾಳಧಿಯುಂ 
ಜ್ವಲಿತಮಾಗಲಪಜಯಮಕ್ಕುಂ (ಅಶ್ವಶಾ ೪-೬೯). [ಆ ಸಂ. ವಾಲಧಾನ] 


ವಾಳಾವಳಿ 


ವಾಳಾವಳಿ (ನಾ). ""ಒಡೆಯ ಸತ್ತರೆ ತಾನೂ ಸಾಯುವೆನೆಂಬ ಲೆಂಕನ 
ಆಡಂಬರ'' (ಅವಚಂ. ಕೋಶ) : ಹೇಳ ಕೇಳಲಿಲ್ಲದ ವಾ (ಪಾಠಾ. ಮವ] ಳಾವಳಿಯ 
ಬಜ್‌ಯ ಶಬ್ದ ಬಯಲ ಹೋರಟೆ ಅಂಗಸುಖಿಗಳಿಗೆ ಲಿಂಗವಿಲ್ಲಾಗಿ ಗುಹೇಶ್ವರನೆಂಬ 
ಶೀಲ ಸೀಮೆಯ ಮಾಟ್‌ ಕಾಡಿತ್ತು (ಅವಚಂ. ೭೪-೩೨೭). ““ವಳಾವಳಿ ಎ ಅವಿರತವಾದ 
ಮನಸ್ಸಿನ ಉದ್ವೇಗ, ಕಳವಳ, ಆಡಂಬರ'' (ಅವಚಂ. ಕ. ಕೋಶ). 

[1 ಇದು "ವೇಳೆವಾಟೌ' ಎಂಬುದರ ಅಪಲಿಖಿತವಿರಬಹುದೇ ?] 

ವಾಳ್ಮಿ "ವಾಹಳಿ' ನೋ 

ವಾಳ್ಮಿ (ಗು). ೧. ಮಾತುಕೇಳದ ; ಚಂಡಿ ಸ್ವಭಾವದ : “'ವಾಳಿ-ಇರಕಳು ; 
ಎಡಹುರಿ ; ಚಂಡಿ'' (ಜಾನಕೋ ೪೫). 'ವಾಳಿಯಾವು' ಪರಾ. ೨. ಕೀಳಾದ; 
ನೀಚತನದಿಂದ ಕೂಡಿದ : ಕೀಳು ಮೇಲೆಂಬುವದು ವಾಳಿಜನಕಲ್ಲದಲೆ ಕೇಳು ಶರಣರಿಗೆ 
ಸಮರಸವು ಕಾಯಕವು ಆಳ್ವ ದಂಡಿಗೆಯು ತಳ್ಳುದಕೆ «ಕನ್ನಡಾ. ೨೦೩). (ನಾ). 
೩. ಕೀಳು ; ಹೀನಾಯವಾದುದು : “ವಾಳಿಸು' ಪರಾ. (11 

ವಾಳಿಕಾರ (ನಾ). ತೋಟಿ, ತಳವಾರ ಮುಂತಾದ ಗ್ರಾಮನೌಕರ : 
ವಿಭವಸಂವತ್ಸರ ಪುಷ್ಕ ಬ ೧ ಲು ವಾಳಿಕಾರ ಬಿಟ್ಟ ಮಾನಿಯ (ಎಕ. ಸ. ಶ್ರಿಲುವಾ. ೨೪-೩;7). 

| ಆ ಓಲೆಕಾಜ। 

ವಾಳಿಯಾವು (ನಾ). ಅಗಡುದನ ; ತುಂಟಿಹಸು : ಊರ ಮುಂದೆ ಹಾಲ ಹಳ್ಳ 
ಹರಿಯುತ್ತಿರಲು ವಾಳಿ[ಪಾಠಾಂ. ಒಟ್‌, ಓಟ್‌, ವಣಿ|ಯಾವಿನ ಬೆನ್ನಲ್ಲಿ ಹರಿಯಲದೇಕಯ್ಕಾ 
(ಬಸವ. ೭೫೪) ; ಹಾಲುಹಳ್ಳವಿರಲಿಕ್ಕೆ ವಾಳಿಯ £ಯಾತಿ ವ ತರಲೇಕೆ (ಕನಕ. ಧಾ. ೩೬-೨). 

[ವಾಳ್ಮಿ * ಆವು! 

ವಾಳಿಸು (ಕ್ರಿ). ಕೀಳಾಗಿ ಮಾತನಾಡು ; ಹೀನಾಯವಾಗಿ ನುಡಿ : ಸುರಾಸುರ 
ಮಾನವರದಟ್‌ಂದ ವಾಳಿಸಿ ಕಾಳುಗರಾದರು (ಯೋಗಾಂವಿ. ೩-೪) ; ಕೇಳ ಭಾಗೀರಥಿ 
ಏಳುಮಕ್ಕಳ ಕೊಂದಿ, ಬಹಳಕೀರ್ತಿಯ ಪಡೆದಿ ಲೋಕದೊಳಗ ತಾಳ ಈ ಮಾತಿಗೆ 
ವಾಳಿಸುವರ ನಿನಗ, ಕೇಳಿ ನಾಚಿಕಿ ಹ್ಮಾಂಗ ಬರಲಿಲ್ಲವ (ಕರ್ನಾಕ. ೨೩೮). 

(ವಾಳ್ಗಿ + - ಇಸ್ಕು ./ ತೆಲು. ವಾಲಿಂಚು] 

ವಾಳುಕ "ವಾಲುಕ' ನೋ. 

ವಾಳುಕಪ್ರಕರ (ನಾ). ಮರಳಿನ ರಾಶಿ : ಅಮಿತಾಂಭೋನಿಧಿ ವಾಳುಕಪ್ರಕರಮಂ 
ಪುಂಜೀಕೃತಂ ಮಾಡಿ (ಸುಕುಮಾ. ೫-೩೩). | ಸಂ. ವಾಲುಕಾಪ್ರಕರ। 

ವಾಳುಕಾಪ್ರಬೆ "ವಾಲುಕಾಪ್ರಭೆ' ನೋ. 

ವಾಳುಕಿ "ವಾಲುಕಿ' ನೋ. 

ವಾಳೆ (ನಾ). (?) : ವಾಳೆ (ಲಾಳೆ) ವ ಲಿಂಗವತ್ತಿಗೆ (ಶಮದ.ಪರಿ. ೨). [7] 

ವಾಳೆಯ (ನಾ). ಯೋಗ್ಯವಾದುದು ; ಸರಿಯಾದುದು : ಕಡುಹಿನ ಕಾಳಕೂಟದ 
ನದಿಗೆ ನಂಜಿನ ಹೊನಲು ಬೆರೆಸಿದರೆ ವಾಳೆಯವೆ [1] 

ವಾಳೆಟಚೆಯ (ನಾ). ಒಬ್ಬಾತನ ಹೆಸರು : ಕೆಳೆಯ ವಾಳೆಜ್‌ಯನ್‌ ನಿಜಿಸಿದ 

Nu 

ವಾಳೋದ್ಧಾತ (ನಾ). ಬಾಲದ ಹೊಡೆತ, -ಪೆಟ್ಟು : ವದನೋಗ್ರಸ್ವನ 
ದಿಂದಮೊಂದೆರಡು ವಾಳೋದ್ವಾತದಿಂ ಮೂಜುನಾಲ್ಕು ಸುರುಳ್ಟುರುಳ್ಳಿನೆಗ 
ವೇಣಶ್ರೇಣಿಯಂ ಪಾಯ್ದು ಕೊಂದುದನೇವೇಖ್ಟಿದೊ ಶತ್ರುಸಂಹರಣಕೇಳೀಶೀಘ್ರಮಂ 
ವ್ಯಾಪ್ರುಮಂ (ಪುಷ್ಪಪು. ೫-೭೧). (ಸಂ. ವಾಲೋದ್ಧಾತ। 

ವಾಳ್ಗಲ್ಟು “ಬಾಳ್ಗಟ್ಟು' ನೋ. 

ವಾಟ್ತಿ "ಬಾಟ್‌' ನೋ 

ವಾಲ್‌ ಗೊಳ್‌ (ಕ್ರಿ). ಸುದ್ದಿಯನ್ನು ಕೇಳು ; ಸಮಾಚಾರವನ್ನು ತಿಳಿ : ಇಂದಿನ 
ಬಂದಾ ಕಾಲಾದ ವಾಲ್‌ ಗೊಂಡೊಡೆ ಪಾಟಾದುದು ಮನಮುಮೆರ್ದೆಯುಮೇನಂ 
ಪೇಟ್‌ (ಪಂಪಭಾ. ೪-೬೬). (ವಾಟ್ತ್‌ ( ಬಾಟ್‌) + ಕೊಳ್‌ 

ವಿ (ನಾ). ೧. ಹಕ್ಕಿ ; ಪಕ್ಷಿ : “ಶಕುನಿ. . . ಪಕ್ಷಿ ವಿ ಖಗಂ ವಿಹಾಯಸಂ ಪತಗಂ 
ಪತಂಗಂ . . . ಶಕುಂತಿಯೆನೆ ಪಕ್ಷಿ'' (ಮಂಗಲಾ. ೫೦-೧). "ವಿಪತಾಕ' ಪರಾ. 
೨. ಕುದುರೆ. ೩. ಹೋಗುವವನು. ೪. ಲಗಾಮು. ೫. ೀಮರಸ. [ಸಂ] 


(ಕುವ್ಮಾಸ. ೧೪-೬೧). 


(ಎ. 0, ೨೦-೧೩; ಸು.800). 


೩೮೬೭ 


Is 


10 


15 


೩5 


ವಎಂದಾಣಗೊಳ್‌ 


-ಎೈ (ಪ್ರ). ಧಾತುಗಳಿಂದ ಭಾವನಾಮಗಳನ್ನು ನಿರ್ಮಿಸುವ ಒಂದು 
ಕೃತ್ಪತ್ಮಯ : ವಕಾರಕ್ಕೆ -ತೊಟವಿ, ಅಳವಿ, ಬಳವಿ (ಶಮದ. ೨೧೦ ಪ್ರಯೋ). 

ವಿಂಖ (ನಾ). ೧. ನಡಗೆ ; ಚಲನೆ : “ಗಹಿ ವಿಂಖ;, ವಿಹಾರ, ಪರಿಸರ್ಪೂ 
ಪರಿಕ್ರಮಃ - ಈ ೫ ನಡೆಹ'' (ಹಲಾಯು. ೧೨೦-೪೧). ೨. ಕುದುರೆಯ ಗೊರಸು, 
- ಖುರಪುಟ. ೫.) 

ವಿಂಗಡ, ವಿಂಗಡಿ (ನಾ). ೧. ಹಂಚುವಿಕೆ ; ವಿಭಾಗಿಸುವಿಕೆ : '"ಪುಷ-ವಭಾಗೇ 
ಎಂಗಡದೊಳ್‌'' (ಕಾಶಕ್ಯ ೧೯೨). ೨. ವಿಭಾಗ : ಬಿರಾಡದಿಂದ . . . ವಿಂಗಡ 
ಹಂದಿಗದ್ದೆಗ್ರಾಮದಲು (ಮೈಂ. ೧೯೪೩ ೪೪-೧೯; 1706). ೩. ಪ್ರತ್ಯೇಕವಾದುದು ; 
ಒಂಟೆಯಾದುದು : ಹಂಗಿನರಮನೆಯಿಂದ ವಿಂಗಡದ ಗುಡಿ ಲೇಸು (ಸರ್ವಜ್ಞ. ೧೫೩೪). 
೪. ಪ್ರತ್ಯೇಕತೆ ; ಭಿನ್ನತೆ : ವಿಂಗಡವು ಬಾಳ ಸಂಗಡವೇ ಬೇಕು, ಪಂಗಡವು ಏಕೆ 
ನನಗೆ ? (ಅರಳು. ೬೩-೧೦). ವಿಂಗಡಿ: ೨. ಸಕಲಸುವರ್ನಾದಾಯ ದವಸಾದಾಯ ಸಹ 
ಕಂಗು ೧೩೭ ೩ ವಿಂಗಡಿ ಮಣಿಹ ಸುಂಕ (ಎಕ. ೬೬ ನೆಲಮಂ. ೫೧-೧೪; 1003). 

[ಆ ಸಂ. ವಿಘಟನೆ / ತುಳು. ವಿಂಗಡ; ತೆಲು. ವಿಂಗಡ, ವಿಂಗಳ. / ಮರಾ. ವಿಘಡ। 

ವಿಂಗಡಣೆ (ನಾ). ಹಂಚುವಿಕೆ ; ವಿಭಾಗ ಮಾಡುವಿಕೆ : ಸಸ್ಮಗಳ ವಿಕಾಸ, 
ವಂಶಾವಳಿಯ ಮೂಲ, ವರ್ಗೀಕರಣ, ವಿಂಗಡಣೆ ಅಧವಾ ಹಂಚಿಕೆ ಮುಂತಾದ ಅನೇಕ 
ಮೂಲಭೂತತತ್ತಗಳಿಗೆ ಹೊಂದಿಸಿದುದರಿಂದ ಆ ತತ್ವಗಳು. . . ಸಸ್ಮಶಾಸ್ತ್ರದ 
ತತ್ವಗಳಿಗೆ ಅನುಗುಣವಾಗಿವೆ (ಸುಕ. ೫೪). (ವಿಂಗಡ + - ಅಣೆ] 

ವಎಂಗಡಿ "ವಿಂಗಡ' ನೋ 

ಎಂಗಡಿಸು (ಕ್ರಿ). ೧. ಹಂಚು ; ವಿಭಾಗಮಾಡು : ಆ ಅಗ್ರಹಾರದ ಹಳ್ಳಿಗಳಿಗೆಯೂ 
ತಂಮ ಭಂಡಾರಸ್ಮಲದ ಒಕ್ಕಲುಗಳಿಗೆಯೂ ಸಂವಾಜವಾಗದ ಹಾಗೆ ಆ ಧರ್ಮಸ್ಥಲಕ್ಕೆ 
ತೆಆುವ ಒಕ್ಕಲುಗಳನು ವಿಂಗಡಿಸಿ ಕುಡ ಹೇಳಿ (ಮೈಲಿ. ೧೯೩೨ , ೪೨-೨೨ ; 1418) ; 
ಮಡದಿಯರು ಮೂವರಿಗೆ . . . ವಿಂಗಡಿಸಿ ಕೊಟ್ಟನು ನೃಪಪಿ ಪರಮೋದನವನುಚಿತದಲಿ 
(ತೊರರಾ. ೧-೭-೫೭). ೨. ಪ್ರತೈೇಕಿಸು ; ಬೇರೆಮಾಡು : ದೊರೆರಾಯ ನರಸರಾಜೇಂದ್ರ 
ಸಾಕಿದ ಬಲು ಗುರಿಕಾಅ ಮುನ್ನೆಯರುಗಳ ಪಿರಿದು ವಿಂಗಡಿಸುತಾಚೇಳು 
ಪೌಜುಗಳಿಂದರಿಬಲಾಂಬುಧಿಯನು ಮೊಗೆದ (ಕಂ. ೧೯-೯೯). ೩. ಭೇದಮಾಡು ; 
ಪಕ್ಷಪಾತ ತೋರಿಸು : ಜಂಗಮವೆಂದು ವಂದಿಸಿ ಮಾಡಿ ಪಂಕ್ತಿಯಲ್ಲಿ ವಿಂಗಂಸಿ 
ಲೆಕ್ಕವ ಮಾಡುವ ದಂಡದ ಮನೆಯಲ್ಲಿ ಕೂಳನುಂಬ ಜಂಗಮವು ಬಂಡುಗೆಲೆದು ಬೇಡಿ 
ತಂದ ಭಂಡಡೊಂಬರ ಎಂಜಲ ತಿಂದಂತೆ (ಮೋಳಿಮೂ. ೧೮೮-೭೦೬). ೪. ಕತ್ತರಿಸು ಜೆ 
ತುಂಡು ಮಾಡು : ಬಿಡದೆ ನೂಲ್‌ಂಭತ್ತು ಪರಿಯಂತಡಸಿ ಸಾರಧಿಸಹಿತ ರಥವಂಗಡವ 
ವಿಂಗಡಿಸಿದನು ಸಂಗರರಂಗಮಧ್ಯ್ಮದಲಿ (ತೊರರಾ. ೩-೬-೪೬). ೫. ಇಲ್ಲವಾಗು ; ಕಳೆದು 
ಹೋಗು (9) : ಬಿಡಬೀಸದಿರು ಬಿಸುಡದಿರು ಕಡೆಗೆ ಸದ್ಗುರುವೆ ಒಡಲೊಡವೆ ಮಡದಿ 
ವಿಂಗಡಿಸಿ ಬಿಟ್ಟವು ಗುರುವೆ (ದೀಕ್ನಾಬೋ, ೧೪-೨೨೨) ; ಸರಸಿಜಗಂಧಿಯ ಧವಳಶೋಭನ 
ಶ್ರುತಿವೆರಸಿ ಪಾಡುವ ರಾಗರಸದಿ ಪರೆದುದು ಮನಸ್ತಾಪ ವಿಂಗಡಿಸಲು 
ಎಣ್ಣೆಯರಿಸಿನಗೊಟ್ಟರೆಲ್ಲರಿಗೆ (ಮೋಹಶ. ೧೭-೪೦). 

[ವಿಂಗಡ 4 - ಇಸ್ಸು.! ತೆಲು. ವಿಂಗಡಿಂಚು, ವಿಂಗಳಿಂಚು] 

ಎಂಗೀತ (ನಾ). ಕೆಟ್ಟ ಸಂಗೀತ (2) : ಸ್ವರಭೇದವಿಲ್ಲದಿಹ ಸಂಗೀತ ವಿಂಗೀತ 
ಸರಸವಿಲ್ಲದ ಸತಿಯ ಭೋಗ ತನುರೋಗ (ಕವಕ. ೪೨-೧). 
IP ಇಲ್ಲಿ ಪ್ರತಿಧ್ವನಿಶಬ್ದವನ್ನು ಸ್ವತಂತ್ರವಾಗಿ, ವಿರುದ್ಧಾರ್ಥದಲ್ಲಿ ಕಲ್ಪಿಸಲಾಗಿದೆ! 

ವಿಂಜ್ಮ (ನಾ). ವಿಂಧ್ಯದೇಶ : ಪೂಣ್ಣು ಪೋಗಿ ಡಂಗದ ಸವಲಕ್ಕವಿಂಜದ ವರಾಳದ 
ಲಂಜಿಯ ಚಕ್ರಗೊಟ್ಟದಗ್ಗದ ನೃಪರಂ ಪಳಂಚಲೆದು ವೀರಶಿಖಾಮಣಿ ನಾಗವರ್ಮ್ಮನಂದದೆ 
ನೆಲನಂ ನಿಮಿರ್ಚ್ಚದವರಾರ್ಗ್ಗಳ ಚಕ್ರಿಯ ದಂಡನಾಯಕರು (ನಾಂದೇಡ್‌. ೩-೧೫ ; 1147). 
“ಬಿಂಜ' ಪರಾ. (ಆ ಸಂ. ವಿಂಧ್ಯ] 

ಎಂಜ್ಮ (ನಾ). ಒಬ್ಬಾತನ ಹೆಸರು : ರಣಸ (ಸಾ|ಗರನಾ ಆಳು ವಿಣ್ಣುನ್‌ ಪ್ರ(ಹಾ)ರ 
ಭೂಷಣನಾ ಮಗನ್‌ (ಎಇ ೧. ೧೮-೨; ಸು. ಉಂ). [?] 

ಎಂದಾಣ "ಬಿನ್ನಾಣ' ನೋ. | 

ವಿಂದಾಣಗೊಳ್‌ (ಕ್ರಿ). ಮಲ್ಲಯುದ್ಧ್ದದ- ವರಸೆಯನ್ನು ತೋರಿಸು; 


ವಿಂಧ್ಯ 


ಪಟ್ಟುಹಾಕು : ಮೋಹಮಲ್ಲನ ಕೆಡಹಿ ವಿಂದಾಣಗೊಂಡು ನೆಗ್ಗೊತ್ತಿ ಗೋಣ ಮುಟೌದು 
ಹಾಕಿದ ಬಲ್ಲಿದನ ನಿರ್ವಾಣಪೂಜೆಯ ಮಾಡಿದರು (ಶ್ರೀಪಾಲ. ೧೪-೯೪). 
[ವಿಂದಾಣ (< ಬಿನ್ನಾಣ) 1 ಕೊಳ್ಕ್‌] 
ವಿಂಧ್ಯ (ನಾ). ೧. ಏಳು ಕುಲಪರ್ವತಗಳಲ್ಲಿ ಒಂದು ; ಉತ್ತರ ಹಿಂದೂಸ್ಥಾನ 
ಖನ್ನಿನ ಮದ್ಯದಲ್ಲಿರುವ ನೀಳವಾದ ಚರ್ವತಾವಳ 
ಬಳೆಯಲ್ಕಣ್ಮಿದುದಿಲ್ಲ ವಿಂಧ್ಮಗಿರಿಯುಂ ತನ್ನಾಜ್ಞೆಯಿಂದೆ (ಪಂಪಭಾ ೪-೨೦) ; ವಿಂಧ್ಮಂ 


ಮತ್ತು 
ಬಗಿಲುಗಟಿತ ಸೌಗಂವ್ಮಿಂ . ಈ ಭರತಭಗ ಭೂಷಣಮೆಸೆಗುಂ 


Ka 


(ವರ್ಧಪು. ೧೬-೫೦), 2. ಉಡು ; ಆಡವಿ : ಹಿಂಚನಗಲಿ ಓಡಿವಡೆಬ ಕುಂಜರ ತನ್ನ 
ವಿಂಧ್ಮವ ನೆನೆವಂತೆ ನೆನೆವೆನಯ್ಮ (ಮಹಾದೇ ಬ. ೧೩೮-೩೧೩). ೩. ಬೇಟೆಗಾರ ; ಬೇಡ. 


೪. ಒಂದು ದೇಶದ ಹೆಸರು : ನಡೆದುದು ಭೂರಿಬಲ . . . ವಿಂಧ್ಮ ಬೋಟಕ 


ವಾರಶಿಕ ಸಾಂಬ್ರಾಣಿ ಹುರುಮಂಜಿಗಳ ಬಳಿವಿಡಿದು (ತೊರಲಾ ೪-೯-೪). |ಸಂ.) 
ವಿಂಶತಿ (ನಾ). ಒಂದು ಸಂಖ್ಯೆ ; ಇಪ್ಪತ್ತು : ವಿಂಶತಿಸಹಸ್ರವರ್ಷ 
`'ಪರ್ಯಂತಸ್ಮೃತಾಹಾರನುಂ ವಿಂಶತಿಸಮುದ್ರೋಪವಮಾಯುಷ್ಯಮಂ . . . ಆಗಿ 


ಮಣಿಚೂಳಾಮರೇಶ್ವರನಿರೆ (ಶಾಂತಿಪು ೭-೬೭ ವ) ; ಕರಿ ದಶ ರವಿ ಮನುಜರಾಜರ್‌ ಬರೆ 
ವಿಂಶತಿಮುತ್ರೆಯಿಂದೆ ಷಟ್ಟದಿ ನಡೆಗುಂ (ಛಂದೋಂಬು. ೫-೨೫೯ ಆಡಿಪದ್ಮ). ([ಸಂ.) 


ಎಕಂಕತ (ನಾ). ಒಂದು ಬಗೆಯ ಮರ ; ಹುಳಿಬೇಲ : *"ಸ್ವಾದುಕಂಟಕು 
ವಿಕಂಕತಃ . . . ವ್ಯಾಫ್ರಪಾತ್‌ - ೫ ಹಲುಮಾಣಿಕ ಮರದ ಹೆಸರು ; ನಾಯಿಬೇಲ'' 
(ಸಿದ್ಧಾಂತಿ. ೧೨೦). |ಸಂ.1 


ವಿಕಂಪಿಸು (ಕ್ರಿ). ಅತಿಯಾಗಿ ನಡುಗು : ವಿಕಂಪಿಸಿದಳುತ್ಕಂಥೆ ನಿಂದುದು ಹರಿವ 
ಕಾಲಮಂತೆ ನಿಂದುದು "ಸೃಷ್ಟಿ (ಟಿತ್ರಾಂಗ. ೪೦-೧೧೦೨); ತೆಳುಗಾಳಿಗೊಯ್ಕ್ಯನೆಯ ನಿರಿನಿ೦ 
ವಿಕಂಪಿಸುವ ಪಟಿಕನಿರ್ಮಲ ನದಿಯ ಪುಲಕಿತಮುಕುರದಲ್ಲಿ .ಮಜ್ಜನಕ್ಕುಜ್ಜುಗಿಸಿ 
(ಶ್ರೀರಾಮೂ. ೧-೯). (ವಿಕಂಪನ್ಮ ಇ. ಇಸು ಹ 

ವಿಕಚ (ಗು). ೧. ಅರಳಿದ ; ಬಿರಿದ : ಮಧುಕರಮದು ಭೋಂಕನೆ ಪಾಯ್ತೆಟಂಕೆ 
ನಾಂದೊಡೆ ಜಿನುಂಗಿ ನೆಲಸಿದುದು ವಿಕಚಕನಕಾಬ್ದಿನಿಯೊಳ್‌ (ಅಬಪು. ೧೧-೬೦); 
ವಿಕಚಕರ್ಣಿಕಾರವರ್ಣಮುಂ . . , ತನುಗಮಸಂಗತಮಾಗೆ («ಶಾಂತಿಪು ೧೧-೯೪ ವ). 
೨. ವಿಸ್ತಾರಗೊಂಡ ; ಹರಡಿದ ; ವಿಸ್ತೃತವಾದ : ವಿಕಚಪಕ್ಷ ಮಂಡಿತ 
ಶಿಖಂಡಿವಾಹನನುಂ . . . ಎನಿಸಿದ ಕಾರ್ತಿಕೇಯನುಮಂ (ಕಾದಂಪೂ. ೪೧೩). 
೩. ಪ್ರಕಟವಾದ ; ಸುಸ್ಪಷ್ಟವಾದ. ೪. ಹೊಳೆಯುವ. ೫. ಕೂದಲಿಲ್ಲದ ; 
ಬೋಳಾದ. (ನಾ). ೬. ಆರಳಿದುದು ; ಬಿರಿದುದು. (೬0. 

ವಿಕಚತೆ (ನಾ). ೧. ಅರಳಿದುದು ; ವಿಕಾಸಗೊಂಡುದು. ೨. ಕೂದಲಿಲ್ಲ 
ದಿರುವಿಕೆ ; ಬಕ್ಕತನ. ೧,೨ : ಸಾಯಂತನ ತರಣಿಯಂತೆ ಪರಿಹೃತಾಂಬರನುಂ 


ದಿನಮುಖಸರೋಜಾಕರದಂತೆ ವಿಕಚತಾಸಮೇತನುಂ . . . ಆಗಲೊಡಂ 
(ಚಂದ್ರಪು ೯-೪೨ ವ). [ಇ ಸಂ. ವಿಕಚಿತ। 
ವಿಕಚನ (ನಾ). ಅರಳುವಿಕೆ ; ವಿಕಾಸ : ಆದ್ಮರನುಭವಸೂರ್ಯನುದಯಂ 


ವೇದ್ಧಮಾಗೆ ಮಂದಿಯ ಮಾನಸಮುದ್ಯದೊಳ್ಳಂವಿತ್ಸರೋಜಂ ವಿಕಚನಮನ್ಮೆದಿ 
(ಕ್ಷೇತ್ರಸು. ೧-೩). "ವಿಕಚಿಸು' ಪರಾ 1« ವಿಕಚ। 

ಎಕಚಿಸು (ಕ್ರಿ). ಅರಳಿಸು ; ವಿಕಾಸಗೊಳಿಸು : ಧ್ವಾಂತದಿಂದಂ ಮುಗಿದ 
ಹೃದ ಯನೀರೇಜಮಂ ಜೈನವಾಕ್ಕಾಮ ೫೩x ಬಾನುಜ್ಕೋತಿಯಿನ್ಹಂ ವಿಕಚಿಸಿ 
(ಎಕ. ೪॥, ಶಿಕಾರಿ. ೧೯೬-೧೭; 1212). [ವಿಕ ೬ - ಇಸು] 

ವಿಕಜ್ಜಲ, ವಿಕಜ್ಜಳ (ನಾ). ಕಾಡಿಗೆಯ ಲೇಪವನ್ನು ಕಳೆದುಕೊಂಡುದು. 
ವಿಕಜ್ಜಳ : ವಿಕಜ್ಮಳಕೃತರೇಖಿಕಾರಚನಮಾದುದು ಲೋಚನಯುಗ್ಮಂ . . . 
ಇಂದುಮಂಡಳಲಲಿತಾಸ್ಮೆ ಪೇಟ್‌ ನಿಜಮನಃಪ್ರಿಯನಪ್ಪಿದನೋ ಅಗಲ್ಪನೋ 
(ಚಂದ್ರವು. ಅ-೭೬). [ಸಂ.) 

ವಿಕಜ್ಜಳ "ವಿಕಜ್ಜಲ' ನೋ. 

ವಿಕಟ (ಗು). ೧. ವಿಕಾರವಾದ ; ಕುರೂಪಗೊಂಡ : ವಿಕಟಾಂಗೋಪಾಂಗೆ 
ಜಾತ್ಮಂಧಕಿಯೆನಿಸಿದ ಮಾತಂಗಿ ತಾನೆತ್ತಲಾತ್ಮಂತಿಕಸದ್ಭರ್ಮೋಪದೇಶಂ ಸಮನಿಸುವುದೆತ್ತ 


15 


35 


4s 


೭೮೬೮ 


ವಿಕಟಬಂಧ 


(ಕುಮಾ ೫-೪೮). ೨. ಭೀಕರವಾದ ; ಭಯಾನಕವಾದ : ಬೆಳೆದಿರ್ದ ಬಿದಿರುಮೆಳೆ 
ಪವನಸಂಘರ್ಷಣೆಗೆ ಘೀಂಕರಿಸಲಿಭದಂತೆವೋಲ್‌ ವಿಕಟರವಗೈದು, ಕಂಪಿಸಿತು 
ಕಾಂತಾರಮಾ ಕೀಚಕಧ್ವನಿಗೆ (ಚಿತ್ರಾಂಗ. ೫೧-೧೩೯೧). ೩. ಉಗ್ರವಾದ ; ಕ್ರೂರವಾದ : 
ಪ್ರಕುಪಿತ ಮೃಗಪತಿಶಿಶುಸನ್ನಿಕಾಶರತಿಏಕಟಭೀಷಣಭ್ರೂಭಂಗರ್‌ ನಕುಲಸಹದೇವರಿರ್ವರು 
ಮಲಾಲಕಾಲೂಗ್ನಿರೂಪಮಂ ಕೆಯ್ಕೊಂದರ್‌ (ವಂವಭಾ. ೭-೮). ೪. ತೋರವಾದ ; 
ದಪ್ಪವಾದ : ಜಗುನೆಯ ಮಡುವಂ ತಮ್ಮರಸಿಯರ ವಿಕಟನಿತಂಬಬಿಂಬಗಳ 
ಘಟ್ಟಣೆಯೊಳಮರೆ ಬಗಿದೊಗೆದ ಮೊಳೆಗಳಳ್ಳೇಜೆನೂಳಳ್ಳಾಡಿ ತಿಳ್ಳಲಕಂಗುಟ್ಟೆ 
ನೀ೦ಿಟಮಾಡುವಾಗಳ್‌ (ವಂವಬಾ. ೫-೬೨ ವು. ೫. ದೊಡ್ಡ ; ಭಾರಿಯಾದ : 
ಅತಿವಿಕಟಶಾಲ್ಮಲಿವಿಟಪಿಯೊಳಿದಿರುಂ ಬಟ್‌ಯುಮುರ್ಚುವುದುಂ (ಸುಕುಮಾ. ೧೧-೪೭ ವ); 
ಬಲಗರ್ವಮಂ ತಾಳ್ವಿದಂ ಬಲಾಚ್ಕುತರ ಕೂಟದಿಂ ಜನಕನುಗ್ರವನ್ಮದ್ವಿಪಂ 
ಬಲಂಬಡೆದುದೆಂಬಿನಂ ವಿಕಟದಂತಕೂಟಂಗಳಿಂ (ವಂರಾಮಾ. ೪-೫೩). ೬. ಸೊಕ್ಕಿದ ; 
ಉನ್ಮತ್ತ. ೭. ಚೆಲುವಾದ ; ಅಂದವಾದ : ದೇದೀಪ್ಮಮಾನಪ್ರಭಮೇಂ ಕಣ್ಣಿಂಬು 
ವೆತ್ತಿರ್ದುದೊ ವಿಕಟಹಟದ್ರತ್ನಕೂಟಂ ಕಿರೀಟಂ (ಚಂದ್ರವು. ೨-೫೬). (ನಾ). ಆ. ವಿಕಾರ 
ವಾದುದು ; ವಿಕೃತವಾದುದು : ಅನ್ಮಾಯ ವಿಕಟಂಗಳೆನಿತೊ ಸೃಷ್ಟಿಕ್ರಮದಿ! ಸೊನ್ನೆ 
ಜನವಾಕ್ಕಲ್ಲಿ (ಮಂಕುಕ. ೨೩೪). ೯. ಡೊಂಕಾದುದು ; ವಕ್ರವಾದುದು : ಕಟಮುಂ 
ವಿಕಟಮಾಗದಿರೆ ಹರಿ ಶುಭದಂ (ಅತ್ವಶಾ. ೧-೨೮). ೧೦. ಅಂದಗೇಡಿಯಾದವನು ; 
ಕುರೂಪಿ : ಅಲ್ಲಿರ್ದೊಡುರ್ವಿಲುತಂ ನೋಡುವೊಡುಗ್ರರತನ್ಮನುಷ್ಕಂ ವಿಕಟನೆನಿಕುಂ 
(ಜಾತ. ೨೧-೨೨). ೧೧. ಶ್ರೇಷ್ಠವಾದುದು ; ಉತ್ತಮವಾದುದು : "“ಒಳ್ಳಿತಜ 
ಲ್ಲಿಯುಂ ವಿಕಟಮೆಂಬುದು'' (ಹಲಾಯು. ೧೩೨-೮). ೧೨. ವಿಡಂಬನೆ : "ವಿಕಟಕವಿ' 
ಪರಾ. ೧೩. ಒಂದು ನರಕದ ಹೆಸರು : ಸಂಕಟ ಮಿಸಂಕಟ ಸುವಿಶಾಲ ಕಟ ವಿಕಟ 
ವೆಂಬೈದು ಮಂತ್ರಿನರಕಂಗಳಿಂ ಮೋಹಿಸಿ ವಿಕರಾಳವೆಂಬರಸುನರಕವಿಹುದು (ಎವೇಕ. ೧೫೩). 
೧೪. [ನಾಟ್ಕ] ನೃತ್ಯದ ಮೂರು ಭೇದಗಳಲ್ಲಿ ಒಂದು : ಪರಿಪರಿಯ 
ರೂಪನಾಂತುದು ತರುಣೀ ಕೇಳ್‌ ವಿಕಟಮೆನಿಪುದು (ಲಾಸ್ಕಂಂ. ೧-೬೮). 1ಸಂ.1 
ಎಕಟಕಟಾಕ್ಸ (ನಾ). ಉಗ್ರವಾದ ಕಣ್ಣುಗಳುಳ್ಳವನು ; ಶಿವ :ಪಟುಕೋಪಾಟೋಪ 
ಬದ್ಧಭ್ರುಕುಟಿ . . . ಪದ್ಮರಾಗಾರುಣವಿಕಟಕಟಾಕ್ಷಂ (ರಾಜತೇ ೬-೦೯). [ಸಂ.] 
ವಿಕಟಕವಿ (ನಾ). ೧. ಉತ್ತಮನಾದ ಕವಿ ; ಶ್ರೇಷ್ಠಕವಿ : ಆ ಪರಿ ತಾನಿಲ್ಲದಿ 
ರೆಯುಮಾ ಪರಿಯಿರ್ಪಂತೆ ವಸ್ತುಚಾತಮನೆಲ್ಲಂ ಸ್ಥಾಪಿಸಿ ಹೃದಯವ ಸೆಳೆವಾಲಾಪಂ 
ವಿಕಟಕವಿಸಿದ್ದಮೆಸೆವುದು ಧರೆಯೊಳ್‌ (ಧೃನ್ಮಾಲೋ ೨೪೩). ೨. ವಿಡಂಬನೆ ಮಾಡುವ 
ಕವಿ ; ಹಾಸ್ಕಕವಿ : ಅವರೊಳಗೆ ವಿದೃತ್ಕವಿಯಾಗಿಯೂ ವಿಕಟಕವಿಯಾಗಿಯೂ 
ಪ್ರಸಿದ್ಧವಾದ ತೆನ್ನಾಲ ರಾಮಕೃಷ್ಣನಿರುವನು (ಕಥಾಮಂ. 1%, ೪೩). [ಸಂ.] 
ಎಕಟಕವಿತ್ತ (ನಾ). ಹಾಸ್ಕಕವಿತ್ವ : ಒಬ್ಬ ಅರಸುಗಳೆ, ಹಜಾಮರೆ, ಹಾರುವರೆ, 
ತುರುಕರೆ . . . ಹೊಲೆಯರೆ - ಇವರೆಲ್ಲರನ್ನು ಒಂದು ಮಾಲೆಯಲ್ಲಿ ಪೋಣಿಸಿದ 
ವಿಕಟಕವಿತ್ವವು ಪ್ರಶಂಸನೀಯವೆಂದು ಯಾರು ಹೇಳಲಿಕ್ಕಿಲ್ಲ? (ಗರುದಾ ೬ ಮುನ್ನುಡಿ). [ಸಂ.] 
ಎಕಟಗಾತ್ರ (ನಾ). ದೊಡ್ಡ ದೇಹವುಳ್ಳುದು : ಮೃದುಕಳಶವೃತ್ತಪುಷ್ಕರಗೋತ್ರನಂ 
ಸುಸಂವೃತಪ್ರೋಹಪಳಿಹಸ್ತವಿಕಟಗಾತ್ರನಂ . . ಸಂಪದುಪೇತಮಂ ತರಿಸಿ 
(ಶಿಂಂತಿಪು ೧೦-೧೪೩ ವ). |ಸಂ.] 
ಏಕಟತೆ (ನಾ). ಪ್ರತಿಕೂಲವಾಗಿರುವುದು ; ವಿಪರೀತತೆ ; ವಿಷರ್ಯಾಸ : 
ಪ್ರಕಟಪಾಪರಿಗಹುದು ಸಾಮ್ರಾಜ್ಕಕವು ಧರ್ಮಾತ್ಮರಿಗೆಯಾ ಪರಿ ವಿಕಟತೆಯಸುರರಾಜ್ಮ್ಕ 
ವೆಂದುದು ಪೌರಜನ ಮಯುಗಿ (ಉವ್ಮಾಆ. ೮-೮೯). |ಸು. ವಿಕಬತಾ) 
ವಿಕಟನೃತ್ತ (ನಾ). [ನಾಟ್ಕ] ವಿಷಮ, ವಿಕಟಿ ಮತ್ತು ಲಘುವೆಂಬ ನೃತ್ತದ 
ಮೂರು ಭೇದಗಳಲ್ಲಿ ಒಂದು : ನೃತ್ತವು ವಿಷಮ, ವಿಕಟ, ಲಘು ಎಂದು ಮೂರು 
ವಿಧ . . . ವಿಧವಿಧವಾದ ರೂಪವನ್ನು ಹೊಂದಿರುವುದೇ ವಿಕಟನೃತ್ತವು (ಲಾಸ್ಮರಂ. ೨೧೯ 
ಗಡ್ಮಾನುವಾದ). (ಸಂ. 
ಏಕಟಬಂಧ (ನಾ). ದೀರ್ಥಸಮಾಸಗಳ ಕ್ಲಿಪ್ಪವಾದ ಶೈಲಿ : "ಸಂದಾನಿತಕ' ವೇ 
ಮೊದಲಾದುವಲ್ಲಿ ವಿಕಟೆಬಂಧವೇ ಉಚಿತವಾಗುವುದರಿಂದ ಮಧ್ಮಮಸಮಾಸ ಮತ್ತು 
ದೀರ್ಫ್ಥಸಮಾಸದ ಸಂಘಟನೆಗಳೇ ಬರುತ್ತವೆ (ಧ್ವನ್ಮಾರೋ. ೧೪೨). [ಸಂ.] 


ಇ 


ವಿಕಟಮುಖ 


ವಿಕಟಮುಖ (ನಾ). ಕೋಪದಿಂದ ಉಗ್ರವಾದ ಮುಖವುಳ್ಳವಳು : ಮರಳಿ 
ಸಂಜ್ಞಾಲಬ್ಬೆಯಾಗಿಯುಂ ಕಣ್ಕೆರಳಿ ವಿಕಟಮುಖಿಯಾವಿಷ್ಟೆಯಾಗಿ, ಭೂತಿನಿಯಂತೆ 
ಸೌಮಿತ್ರಿಯಂ ನೋಡಿ (ಶ್ರೀರಾಮಾ. ೨೪೧-೩೫೩). (1೦. ವಿಕಟಮುಖೀ) 

ಎಕಟಾಂಗ (ನಾ). ೧. ವಿಕಾರಗೊಂಡ ಅಂಗ : ವಿಕಟಾಂಗದ ಮುನಿರೂಪಿಂ 
ಪ್ರಕಟಯಶಂ ಬಂದು (ಶೇಮಿಪು. ೧-೧೮೧) ; ವಿಕಟಾಂಗೋಗ್ರ ವಿರೂಪ ವಿಷ್ಕುರಕರ 
ಕ್ರೂರಾರಿ ಶೀತೋಷ್ಣ ದುಷ್ಟಕುವಸ್ತು ಸ್ಥಿ ಶಿಯೆಂತುಟೆಂದಟ್‌ಯಂ (ಜೀವಸಂ. ೧೮೦-೩೬). 
೨. ವಿಕಾರವಾದ ದೇಹವುಳ್ಳವನು ; ಅಂದಗೇಡಿ : ಆ ರಣದಲ್ಲಿ ರಣಭೀಮಂ 

. ಪೆಣನಾದಂ ಮದನವಿಲಾಸಂ ಕದನದೊಳಳಿದಂ ವಿಜಯಚೂಡಂ ವಿಕಟಾಂಗನಾದಂ 
(ಹಮ್ಮೂರ. ೩-೫೨ವ) ; ಕಾಲುಗುರಿನಿಂದ ನೆತ್ತಿಯ ತನಕ ನನ್ನಂ ಹೋಲುತಿಹನಾತ ವಿಕಟಾಂಗ 
ಕರಿಯಣ್ಣಂ (ಕಎಪು. ಭ್‌ (೫ಂ.] 

ಎಕಟಾಂಗಿ (ನಾ). ಎ ವಿಕಟಾಂಗ ೨ : ಉಡುರಾಜಂ ನಿಲೆ ಲಗ್ನದೊಳ್‌ ಕಿವುಡನುನ್ಮತ್ತಂ 
ಪರಪ್ರೇಷಿತಂ ಜಡನಂಧಂ ವಿಕಟಾಂಗಿ ಮೂಕಂ (ಜಾತಿತಿ ೧೮-೬). [ಸಂ. ವಿಕಟಾಂಗಿನ್‌। 

ವಕಟಾಕ್ಟರ (ನಾ). ಕರ್ಕಶವಾದ ಅಕ್ಷರ ; ಶ್ರುತಿಕಟುವಾದ ಅಕ್ಷರ : ಕನ್ನಡದ 
ಮಾತಿನೊಳಾ ವಿಕಟಾಕ್ಷರಂಗಳೊಳ್‌ ತೊಡರದೆ ಸಕ್ಕದದ ಪದಂ ಪವಣಾಗಿರೆ ಮೆಲ್ಬುವೆತ್ತು 
. . « ನಿಲೆ ಪೇಟ್ಟುದು ನೀತಿನಿರಂತರಕ್ರಮಂ (6ಎರಾ. ೧-೧೪೯). [ಸಂ.) 

ವಿಕತ್ಸನ (ಗು). ೧. ತನ್ನನ್ನು ತಾನೇ ಹೊಗಳಿಕೊಂಡು ಮಾತಾಡುವ ; 
ಬಡಾಯಿಕೊಚ್ಚುವ. ೨. ಹೊಗಳಿದಂತೆ ಮಾಡಿ ಅಪಹಾಸ್ಕಮಾಡುವ; 
ವ್ಯಂಗ್ಯವಾಗಿ ಹೊಗಳುವ. (ನಾ). ೩. ಆತ್ಮಸ್ತುತಿ ; ಬಡಾಯಿ. 
೪. ಇಲ್ಲದುದನ್ನು ಹೊಗಳುವುದು ; ಮಿಥ್ಕಾಸ್ತುತಿ. ೫. ಮೆಚ್ಚಿ ಹೊಗಳುವಿಕೆ ; 
ಶ್ಲಾಘನೆ : “ಅರ್ಥವಾದ: . . . ವಿಕತ್ಮನಂ, ಸ್ತಮ್ನ ಶ್ಲಾಘಾ, ವರ್ಣನಂ - ಈ ೧೦ 
ಸ್ತುತಿಯ ನಾಮಂ'' (ಹಲಾಯು. ೨೪-೧೪೪). |ಸಂ.) 

ವಿಕಥೆ (ನಾ). [ಜೈನ] ಪಾಪಕರ್ಮಕ್ಕೆ ಕಾರಣವಾಗುವಂಥ ಕಥೆ :-ಆಟ್‌ವುಳ್ಳಂ 
ವಿಕಥೆಯೊಳ್‌ ಮನಂ ನಿಟ್‌ಸುಗುಮೇ (ಪಂರಾಮಾ. ೩-೬). [ಸಂ. ವಿಕಥಾ] 

ಏಕರಣ (ನಾ). ಅನೇಕ ರೂಪಗಳನ್ನು ತಾಳುವ ಸಾಮರ್ಥ್ಯ ; ವಿಕ್ರಿಯೆ ; 
ಮಾಯಾಶಕ್ತಿ : ದೇವಿಯೊಳೊರ್ವರೊರ್ವರ್‌ ದೇವಿಯ ಪರಿವಾರರಪ್ಪರೋಗಣಮುಂ 
ತದ್ದೇವಿ ವಿಕರಣಸಂಭವದೇವಿಯರುಂ ಪಲಬರೆನಗೆ ಪೊಗಲಲಳುಂಬಂ (ಆದಿಪು. ೬-೧೫) ; 
ವಿಕರಣಸಂಭವದೇವೀಪ್ರಕರಂ ಸಕಳೋಪಕರಣನಿಕರಾತ್ತಕರಂ ಬಂದಿದಿರೊಳ್‌ ನಿಂದುದು 
ನಲವಿಂದಂ (ಚಂದ್ರಪು ೪-೬೩ ರಗಳೆ). [ಸಂ.] 

ವಿಕರಾಲ, ವಿಕರಾಳ (ಗು). ೧. ಅತಿಭಯಾನಕವಾದ ; ಅತ್ಯಂತ ಭೀಕರವಾದ. 
ವಿಕರಾಳೆ : ೧. ಕತ್ತಲಿನ ನರದಲ್ಲಿ ತತ್ತರಿಸಿ ತೊಳಲುತಿದೆ ಬಳ್ಳುಗಳ ವಿಕರಾಳ ಕೂಗು 
(ನಡೆಬಂ. ೧೦೨-೨) ; ಗಂಗವ್ವನದೊಂದು ಅಕರಾಳ ವಿತರಾಳ ಚಿತ್ರವು ಆಕೆಯ ಬಗೆಯಲ್ಲಿ 
ಮನೆಮಾಡಿಕೊಂಡುಬಿಟ್ಟಿತ್ತು (ಗಂಮಾಯಿ. ೧೫೦). (ನಾ). ೨. ಅತಿಭಯಾ 
ನಕವಾದುದು ; ವಿಕಾರವಾದುದು : ಗತಕಾಲದ ಭೂತಗನ್ನಡಿಯಲ್ಲಿ ಭವಿಷ್ಯದ 
ಚಿತ್ರ ವಿಕರಾಳವಾಗಿ ಕಾಣಿಸುತ್ತದೆ (ಹೊಸಕಿ. ೨೮೩). ೩. ಒಂದು ನರಕದ ಹೆಸರು : 
ವಿಕರಾಳ ಪ್ರಕಂಪ ಪಡ್ಮ ಸುವಕ್ತ ಕಾಲವೆಂಬೈದು ಮಂತ್ರಿಸರಕಂಗಳಿಂ ಕೂಡಿ 
ಆಘೋರವೆಂಬರಸುನರಕವಿಹುದು (ಎವೇಕ. ೧೫೨). [ಸ೦.) 

ಎಕರಾಳ "ವಿಕರಾಲ' ನೋ. 

ಎಕರಾಳಾಳೋಕ (ನಾ). ಕ್ರೂರವಾದ ಕಣ್ಣುಗಳುಳ್ಳವನು : ವಿಕರಾಳಾಳೋಕ 
ನೀಷಜ್ಜಳಗತನಳಿನೀಶ್ಕಾಮಂ . . . ಒಪ್ಪಿದಂ ದ್ವೀಪಿಲಾಂಗೂಲಕೃತೋಷ್ಲೀಷಂ 
ಶಿರೋಳಂಕೃತ ವರವಿಕಸತ್ಕಿಂಕಿರಾತಂ ಕಿರಾತಂ (ಚಂದ್ರಪು. ೫-೫೭). (ಸಂ. ವಿಕರಾಲಾಲೋಕ] 

ವಿಕರಿಸು (ಕ್ರಿ). ೧. ಬೇರೆ ರೂಪ ತಾಳು ; ಬದಲಾಗು : ಹರನಾಜ್ಯೆಯಿಂ ಪ್ರಕೃತಿ 
ವಿಕರಿಸುದದಜ್‌ನಿಂ ವರಮಹತ್ವಂ ಜನಿಸಿತು (ಲಶಿಚಿ. ೨೬-೬) ; ನೀನು ಚೇಷ್ಟಿಸದಿರಲ್‌ 
ದೇಹ ನೆಟೆ ವಿಕರಿಪುದೆ (ಎಟೋಪ. ೧೪-೯೮). ೨. ವಿಕೃತವಾದ ಸಹವಾಸವನ್ನು 
ಹೊಂದು ; ವ್ಯಭಿಚಾರ ಮಾಡು : ಸುಕುಮಾರನೆಂಬನೊರ್ವಂ ವಿಪ್ರಸೂನು 
ಕುಬ್ದಕೆಯೊಳಿರ್ದಲ್ಲಿಯ ಸಮಸ್ತಪರವಧುಗಳೋಳ್‌ ವಿಕರಿಸಿ ನೃಪಂ ಪೊಲಮಡಿಸೆ 
ಪರವಿಷಯಕೆ ಬಂದಿರೆ (ಪದ್ಮರಾ. ೧೧-೧೫೨). ವಿಕಾರ + - ಇಸ್ಬು। 


೭೮೬೯ ವಿಕಲ 


45 


ವಿಕರ್ಣ (ನಾ). ೧. ಒಂದು ಬಗೆಯ ಬಾಣ : ಕೊಂದನಂಕದ ವಿಕರ್ಣನನೊಂದೆ 
ವಿಕರ್ಣದಿಂ ನರಂ (ಪಂಪಭಾ. ೮-೧೦೭) ; ಮೆಯ್ಕೊಳ(ಲ್ಲಿ]ಡಿದ ವಿಕರ್ಣಕೋಟಿಯೊಳಣಂ 
ನೆಲ ಮುಟ್ಟದೆ ಮೋಡೆ ಬಿಟ್ಟೊಡಂಬಡಿಸಿದನಯ್ಮ ಶೌಚಗುಣದುನ್ನತಿಯಂ 
ಸುರಸಿಂಧುನಂದನಂ (ಪಂಪಭಾ. ೧೧-೪೭). ೨. ಕರ್ಣನ ಒಬ್ಬ ಮಗನ ಹೆಸರು : 
ಅಂಗರಾಜಂ . . . . ವಿಕರ್ಣಂಬೆರಸರ್ಣವನಿನಾದದಿಂದಾರುತ್ತುಂ ಬಂದು 
ಗುಣಾರ್ಣವನೊಳ್‌ ತಾಗೆ (ಪಂಪಭಾ. ಆ-೧೦೬ ವ). ೩. ಧೃತರಾಷ್ಟ್ರನ ಮಕ್ಕಳಲ್ಲಿ 
ಒಬ್ಬನ ಹೆಸರು. 1.1 

ಎಕರ್ತನ (ನಾ). ೧. ಸೂರ್ಯ ; ರವಿ : `ಸೂರಃ. . . ವಿಕರ್ತನ್ನ ಆರ್ಕಃ... 
ಹರಿಃ - ೧೨ ಸೂರ್ಯನ ನಾಮಂಗಳು'' (ಸಿದ್ಧಾಂತಿ ೩೨). "ವಿಕರ್ತನೋದ್ಭವ' ಪರಾ. 
ಪ. ಒಂದು ಬಗೆಯ ಸಸ್ಮ ; ಎಕ್ಕ. ೩. ತಂದೆಯ ರಾಜ್ಯವನ್ನು 
ಆಕ್ರಮಿಸಿಕೊಂಡ ಮಗ. (ಸಂ. 

ವಿಕರ್ತನೋದೃವ (ನಾ). ೧. ಸೂರ್ಯನ ಮಗ. ೨. ಶನಿ : ತೇಜದಿಂ ದಿನರಾಜ 
ತಾರಕರಾಜ . . . ವಿಕರ್ತನೋದ್ಭವ ರಾಹುಕೇತುಗಳ ಓಚೆಯೊಳು ಸುರರಾಜ ಶಿಖಿ 
ಯಮರಾಜ ರಾಕ್ಷಸರಾಜ ವಾರಿಧಿರಾಜ ಮಾರುತರಾಜ ರಾಜೇಶಾನರೋಲ್ಕೆಸೆ 
(ಬಸಪು. ೧೦-೩೦). |ಸಂ.] 

ವಿಕರ್ಮ (ಗು). ೧. ಕರ್ಮವಿಲ್ಲದ ; ಕರ್ಮರಹಿತವಾದ. ೨. ಆಕ್ರಮವಾಗಿ 
ವರ್ತಿಸುವ. (ನಾ). ೩. ಅನೇಕ ಬಗೆಯ ಕರ್ಮ ; ವಿಧವಿಧವಾದ ಕಾರ್ಯ. 
೪. ನ್ಯಾಯಸಮ್ಮತವಲ್ಲದ ಕಾರ್ಯ : ನಿಮ್ಮ ನಾವೋಲ್ಕೆಸಿ ನಿಮಗೆ ವಿಕರ್ಮವನು 
ಮಾಡುವುದು ನಮಗದು ಧರ್ಮವಲ್ಲ (ಕುವ್ಮಾವ. ೩-೨). ೫. ಪ್ರಾರಬ್ಬಕರ್ಮ ; 
ಘನವಿಕರ್ಮದ ವಿಲಗದಲಿ ನಿಜತನುಜಶೋಕದ ತಗಹಿನೊಳಗರ್ಜುನನು 
ಧೈರ್ಯದರಿದ್ರನಾದನು (ಕುವ್ಮಾದ್ರೋ. ೮-೬೨). (ಸಂ. ವಿಕರ್ಮನ್‌। 

ಎಕರ್ಷಕ (ನಾ). ಅಸಹೃಕರವಾದುದು; ತಿರಸ್ಕರಣೀಯವಾದುದು: ಮಾರ್ದಮೋನವೂ 
ವಿಕರ್ಷಕವೂ ಆದ ಭಾವ ಅವಳ ಕಣ್ಣುಗಳಲ್ಲಿ ಬರೆದಂತಿತ್ತು (ಪುನರು. ೧೯೬). 1ಸಂ.] 

ಎಕರ್ಷಣೆ (ನಾ). ದೂರ ತಳ್ಳುವುದು ; ದೂರ ಸರಿಯುವಂತೆ ಮಾಡುವುದು : 
ಒಂದು ಚೇತನದಲ್ಲಿ ಧರ್ಮಾರ್ಥಕಾಮಸಂಬದ್ಧವಾದ ಆಕರ್ಷಣೆಗೂ ಮುಕ್ತಿಯ 
ವಿಕರ್ಷಣೆಗೂ ಉಂಟಾಗುವ ಘರ್ಷಣೆಯಿಂದ ಕಾಮೂ ಹುಟ್ಟುತ್ತದೆ, ಕಲೆ ಉದಿಸುತ್ತದೆ 
(ಕಾವ್ಮಕು. ೧) ; ಸಾಮಾನ್ಯ ಪರಮಾಣುಗಳಿಗೂ ಈ ಹೊಸಬಗೆಯ ಪರಮಾಣುಗಳಿಗೂ 
ಮಧ್ಯೆ ಇರುವ ಆಕರ್ಷಣೆಯು ಒಂದು ಅವಧಿಕ ಅಂತರದ ಒಳಗೆ ವಿಕರ್ಷಣೆಯಾಗಿ 
ಪರಿವರ್ತಿತವಾಗುತ್ತಿದೆ ಎಂದೇಕೆ ಊಹಿಸಬಾರದು? (ನಿತಉ. ೨೩೬೨). [ಸಂ. ವಿಕರ್ಷಣ) 

ವಿಕರ್ಷಿಸು (ಕ್ರಿ). ದೂರಕ್ಕೆ ತಳ್ಳು ; ಆಕರ್ಷಣೆ ಇಲ್ಲದಂತೆ ಮಾಡು : 
“ಹಿಂದಕ್ಕೆ ಅಟ್ಟು . . . ಆಂಗೀಕರಿಸದಿರು ; ಹತ್ತಿರ ಬರಗೊಡದಿರು ; ವಿಕರ್ಷಿಸು'' 
(Repl. ಇಂಕಾ). |1ಆ ವಿಕರ್ಷಣೆ + - ಇಸ್ಬು] 

ವಿಕಲ, ವಿಕಳ (ಗು). ೧. ಊನವಾದ ; ಅಂಗಹೀನವಾದ. ೨. ಬೆದರಿದ ; 
ಗಾಬರಿಯಾದ. ೩. ಉದ್ವಿಗ್ನವಾದ ; ಬಿನ್ನವಾದ. ೪. ನಿಷ್ಟಯೋಜಕವಾದ. 
೫. ಕೊರತೆಯುಳ್ಳ. ೬. ಒಣಗಿದ ; ಬತ್ತಿದ. (ನಾ). ೭. ಊನವಾದುದು ; 
ಅಸಮಗ್ರವಾದುದು : ಒಂದು ಸುಸಂಬದ್ಧತೆಯ ನಿಯಮಕ್ಕೆ ಒಳಗಾಗುವ 
ಆಪತ್ತಿಯನ್ನು ಸ್ವೀಕರಿಸದಿದ್ದರೆ ಆ ಕಲೆಯು, ವಿಕಲವಾಗುತ್ತದೆ! (ಕರ್ಣಾಟ. ೪೯೯). 
೮. ಭ್ರಮೆ ; ಭ್ರಾಂತಿ : ವಿಕಲವೆಡೆಗೊಂಡವರ್‌ ಬಾಯ್ದೆಜೆಯೊಳಕ್ಷರಂ ಸಕಲೀಕರಿಸಿ 
ತೋಟೌಯಡಗಿ ಪ್ರವಾಹಮಿರ್ಪಕಲಂಕ ಸುಸ್ಮಲವನಟ್‌ಯದ ಕವೀಂದ್ರರ ಕವಿತ್ವವೇತಕ್ಕೆ 
(ಎಟೋಪ. ೧-೩೮). ೯. ಹತ್ತು ಬಗೆಯ ಕಾಮಾವಸ್ಥೆಗಳಲ್ಲಿ ಒಂದು ; ಹಂಬಲಿಸಿ 
ಕೊರಗುವಿಕೆ ; ಖಿನ್ನತೆ : ಅಭಿಲಾಷೆ ಚಿಂತೆ ಸಂಸ್ಕೃತಿ ವಿಭುಗುಣನುತಿ ಸಂತಾಪನ 
ಕ್ರಿಯಾದ್ವೇಷ ವಿಕಲ!ಪಾಠಾಂ. ಳ] ಮೌನ ಮೂರ್ಛೆ ಮರಣಮೆಂಬ ದಶಾವಸ್ಥಾದಿ 
ವಿಚಾರಪರರಿಂ (ವಿವೇಕ. ೧೮೪). ೧೦. [ಸಂಗೀತ] ""ವಿಕಲಸ್ವರಸ್ಥಾನ ಶುದ್ಧವಿಲ್ಲದೆ 
ಹಾಡುವವನು'' (ಸಂಗೀಚಂ. ೧೦೩). ವಿಕಳೆ : ೮. ಅಕಟ ಮಗಳಿಗಿದಾವ ದೆಸೆಯಲಿ 
ವಿಕಳ ಬಂದುದೊ (ಪ್ರಭುಲೀ ೫-೬೦). ೯. ಸತಿ ಭೂವರನ ಕೇಳಿದಳವನಿಪತಿಯ ವಿಯೋಗ 
ವಿಕಳದಲಿ (ಜೀವಂಚ. ೫-೧೩). ೧೧. ಕೊರತೆ ; ಕಡಿಮೆ : ಸಕಲಲಕ್ಷಣವು ವಸ್ತುಕಕೆ 


ವಿಕಲತೆ 


ವರ್ಣಕಕಿಷ್ಟು ವಿಕಳವಾದರು ದೋಷವಿಲ್ಲ (ಭರಚ. ೧-೯). ೧೨. 
ಭ್ರಮೆಹೊಂದಿದವನು : ವಿಕಳನಾದೆನು ಪಂಚೇಂದ್ರಿಯಧಾತುವಿನಿಂದ ಮತಿಗೆಟ್ಟೆನು 
ಮನದ ವಿಕಾರದಿಂದ (ಬಸವ. ೪೩). [ಸಂ.] 

ವಿಕಲತೆ, ವಿಕಳತೆ (ನಾ). ೧. ದುಗುಡ ; ದುಃಖ ; ವ್ಯಾಕುಲತೆ : 
ವಿಭೀಷಣನೆಂದೆಂಬುತ್ತಮ ಬಲವಾಸುದೇವ ಮರಣಮವೆಯ್ದಲ್‌ ಚಿತ್ತದ ವಿಕಲತೆ 


೭೮೭೦ 


್ರಾಂತಿಗೊಂಡವನು » 


ಯಿಂವಾನತ್ತೊಡೆ ಲಲಿತಾಂಗನೆಯ್ದಿ ಬೋಧಿಸಿದೆನ್ನಂ (ಆದಿಪ. ೨೫-೨). ೨. ದಿಗ್ಬ್ರಮೆ ; 


ದಿಗ್ಗಾಂತಿ. ವಿಕಳತೆ : ೨. ಇದು ಕೆಂಡವೋ ಉರಿಯೋ ಆಗಲಾಪುದೆನುತ್ತ 
ಭೂಸುರರಾಗ ವಿಕಳ[ವಾಕಾ. ಲ]ತೆಯಿಂದ ಭಯಯುತರಾಗುತಿರೆ (ಬಸಪು ೫೬-೩೧). 
೩. ಹಂಬಲಿಸಿ ಕೊರಗುವ ಸ್ಥಿತಿ ; ಖಿನ್ನತೆ ; ವಿಕಳಾವಸ್ಥೆ : ಭಕ್ತಿರತಿಯ ವಿಕಳತೆಯ 
ಯುಕ್ತಿಯನೇನ ಬೆಸಗೊಂಬಿರಯ್ಮಾ (ಒಸವ. ೫೧೬). ೪. ಬ್ರಮೆ ; ಭ್ರಾಂತಿ ; 
ಮರುಳುತನ : ವಿಕಳತೆಯನತಿಗಳೆದವರ್‌ ಸಾಶ್ವಿಕರೆನಿಸುತುತ್ಚಷ್ಟವಾಗಿಹ 
ಮುಕುತಿವನೆಗೈದುವರು (ಕಾವೇಮ. ೪೭-೫೬) ; ನೀವು ವಿಕಳತೆಯಿಂದ ಭ್ರಮಿಸಲಿನಿತಾಯ್ತು 
(ನವಮೋ ೮-೫೦). ೫. ಅಸಂಪೂರ್ಣವಾಗಿರುವಿಕೆ ; ಅಸಮಗ್ರತೆ : ನಿರ್ಧಟದಲ್ಲಿ 
ಘಟ ಹುಟ್ಟಿ ಪ್ರಕಟಿಸುವುದ ಕಂಡೆ ನಿರ್ವಿಕಳತೆಯಲ್ಲಿ ವಿಕಳತೆಯು ಹುಟ್ಟಿ . . . 
ಉಭಯದ ಗತಿಗೆಟ್ಟವರ ಕಂಡೆ (ಮೋಳಿಮು. ೧೦-೩೬). "ನಿರ್ವಿಕಳತೆ' ಪರಾ. 
(೫೨. ವಿಕಲತಾ| 

ವಕಲಬಾಷೆ (ನಾ). ಭ್ರಾಂತಿಜನ್ಮವಾದ ಮಾತು : ರಾಘವನ ಸುದ್ದಿಯನೀಕೆಗೆ 
ಪೇಟ್ಜುದಾಗದೇ ಕರ್ಣಪಿಶಾಚಮಾ ವಿಕಲ(ಪಾಠಾ. ಳ]ಭಾಷೆ ನಿರನ್ನವಿಕಾರಮಾಗದೇ 
(ಪಂರಾಮೂ. ೧೧-೯೧). (೫೦. ವಿಕಲಭಾಷಾ। 

ವಿಕಲಾಂಗ, ವಿಕಳಾಂಗ (ನಾ). ಅಂಗಹೀನನಾದವನು ; ಅಂಗವಿಕಲ : 
""ವಿಕಲಾಂಗಃ , ಪೋಗಂಡ : -- ಈ ೨ ಅಂಗಹೀನಂ'' (ಹಲಾಯು. ೬೪-೨೩೩). ವಿಕಳಾಂಗ : 
"ಪೋಗಂಡ ವಿಕಳಾಂಗನಕ್ಕು'' (ಮಂಗರಾ. ೭೩-೨೫). . [ಸಂ.] 

ವಿಕಾಲಾಕ್ಷ (ನಾ). ದೃಷ್ಟಿದೋಷವುಳ್ಳವನು : ಉದಯಸ್ಮಂ ದಿನನಾಢನಾಗೆ 
ವಿಕಲಾಕ್ಷೆಂ ನಿರ್ಭಯಂ ನಿರ್ದಯಂ (ಜಾತತಿ ೧೮-೧). (ಸಂ. 

ಎಕಲಾಕ್ಷರ (ನಾ). [ವ್ಮಾಕ] ಸ್ವರರಹಿತವಾದ ಅಕ್ಷರ ; ವೃಂಜನಾಕ್ಷರ : 
ವಿಕಲಾಕ್ಷರಂ `ಪಂಚೋತ್ತರತ್ರಿಂಶವದಕೆ ಸ್ವರಮೊದಗೆ ಸಕಲಾಕ್ಷರಾಹ್ಟಯಮಕ್ಕು 
(ಉಟ. ೨-೫೬). [ಸಂ.) 

ವಿಕಲಿತ, ವಿಕಳಿತ (ಗು). ೧. ಗೊಂದಲಗೊಂಡ ; ವಿಚಲಿತವಾದ : ಜಯಂತರು 

. * ಆ ವಿಕಲಿತ ಮನಸ್ಸಿನಲ್ಲಿಯೇ ಅಲ್ಲಿಂದೆದ್ದು . . . ಕಾಲೇಜ್‌ ಆವರಣದಿಂದ 

ಹೊರಬಿದ್ದರು (ಒಂಟಿದ. 6೭೩). (ನಾ). ೨. ವಿಚಲಿತನಾದವನು : ವಿಕಲಿತನಾಗಿ 
ರಕ್ಕಸ ಭರದಿ ದುಃಖಖದಿ ಸುಯ್ದು ಮಂತ್ರಿ ಪ್ರಕರಕಿಂತೆಂದ (ಕೌಶಿರಾ. ೨೩-೨೨). ವಿಕಳಿತ : 
೧. ಶೋಕಂ ಮಿಗೆ ಫಣಿರಾಜಪತಾಕಂ ವಿಕಳಿತವಿವೇಕಶೂನ್ಯಂ (ಪಾಠಾ. ವಿಗಳಿತವಿವೇಕ 
ನವಿರಳ। ಬಾಷ್ಟೋದ್ರೇಕಂ . . . ಮೂರ್ಛೆಗೆ ಸಂದಂ (ಗದಾಯು. ೩-೭೭). (ಸಂ.] 

ಎಕಲೆ (ನಾ). ೧. ಮುಟ್ಟಾಗಿರುವ ಹೆಂಗಸು. ಒಂದು ವಿಘಳಿಗೆಯ 
ಆರವತ್ತನೆಯ ಒಂದು ಆಂಶ : ಒಂದು ಅಂಶಕ್ಕಿಂತಲೂ ಕಡಿಮೆಯಾದ ಕೋಣವನ್ನು 
ಅಳೆಯಬೇಕಾಗಿ ಬರುವುದರಿಂದ ಈ ಅಂಶವನ್ನು ೬೦ ಸಮಭಾಗಗಳಾಗಿ ವಿಭಾಗಿಸಿ 
ಪ್ರತಿಯೊಂದಕ್ಕೂ ೧ ಕಲೆ (1107010) ಎಂಬ ಹೆಸರನ್ನು ಕೊಟ್ಟಿದೆ. ಇಂತಹ ಪ್ರತಿಯೊಂದು 
ಕಲೆಯೂ ೬೦ ವಿಕಲೆಗಳಾಗಿ (5000009) ವಿಭಾಗವಾಗಿದೆ (ಜ್ಮೋತಿರ್ವಿ. ೨೬೦). 

[ಸಂ. ವಿಕಲಾ। 

ವಿಕಲೇಕ್ಷಣ (ನಾ). ದೋಷಪೂರ್ಣವಾದ ದೃಷ್ಟಿಯುಳ್ಳವನು : ಕುಜಂ 
- * ೬ ನೆಲಸೆ ಕುಳೀರಮಂದಿರದೊಳರ್ಥಯುತಂ ವಿಕಲೇಕ್ಷಣಂ ಬುಧಂ ಜಲನಿಧಿಯಾನ 
ಲಬ್ಬಧನನಕ್ಕುಮವಂ (ಜಾತತಿ. ೧೭-೧೯). |ಸಂ.1 

ವಿಕಲ್ಪ (ನಾ). ೧. ಒಂದಕ್ಕಿಂತ ಹೆಚ್ಚು ವಸ್ತು, ವಿಷಯಗಳಲ್ಲಿ ಒಂದನ್ನು 
ಮಾತ್ರ ಆಯ್ದುಕೊಳ್ಳುವ ಅವಕಾಶ ; ಐಚ್ಛಿಕತೆ. ಅನಿಶ್ಚಿತತೆ ; 
ಸಂದಿಗ್ಲತೆ : ಭವಬಂಧನವೆಲ್ಲಿಯದೊ ಸಂಕಲ್ಪ ವಿಕಲ್ಪವೆಂಬ ಸಂದೇಹ ಕಳೆದುಳಿದವಂಗೆ 
(ಬಸವ. 6೭೦). ೩. ಸಂದೇಹ ; ಅನುಮಾನ ; ಸಂಶಯ : ಚಾಡಿಗಳಿಂದ ಯಜಮಾನನ 


ಆ 


ಓ. 
ಆ 


ಈ. 
pr 


1|2s 


ವಿಕಲ್ಪಗತಿ (ನಾ). 


ವಿಕಲ್ಬಾಲಂಕಾರ 


ಮನಸ್ಸಿನಲ್ಲಿ ಜಗನ್ನಾಥನ ವಿಷಯಕ್ಕೆ ವಿಕಲ್ಪ ಬರದಿದ್ದರೂ. . . ಪರೀಕ್ಷಿಸಿ ನೋಡ 
ಬೇಕೆಂಬ ಲವಲವಿಕೆ ಹುಟ್ಟಿತು (ಮುಂಬಯ. ೪-೫೧). ೪. ಸಂಚು ; ಉಪಾಯ ; ತಂತ್ರ. 
೫. ಎರಡುಯುಗಗಳ ನಡುವಣ ಕಾಲಾವಧಿ, -ಯುಗ : ಭುವನಜನಜೀವ 
ನೋಪಾಯವೃಶ್ತಿಯಂ ತೋಟ್‌ ಕೊಟ್ಟು ಕೃತಕೃಷಿಕರ್ಮ ವ್ಯವಹೃಶಿಯಿಂ ಕೃತಯುಗಮೆಂಬ 
ವಿಕಲ್ಪಮನಾದಿಕಾಲದೊಳ್‌ ಪುಟ್ಟಿಸಿದ೦ (ಪಂರಾಮಾ. ೧-೯೩). ೬. ಪ್ರಕಾರ ; ವಿಧ ; 
ಬಗೆ : ಅವಅ ವಿಕಲ್ಪಮೆ ಪೆಣವು ಪೂಜಾವಿಶೇಷಮಕ್ಕುಂ (ಅಜಪು. ೧೨-೧ ವ) ; ಕೊಲೆಯ 
ವಿಕಲ್ಪಕೋಟಿಗಳೆ ದುಷ್ಕೃತಂ (ಪಂರಾಮ. ೫-೮). ೭. ತಪ್ಪು ; ದೋಷ ; ಪ್ರಮಾದ : 
"ವಿಕಲ್ಬಾರ್ಥಿ' ಪರಾ. ಆ. ಭೇದ ; ಭಿನ್ನತೆ ; ವ್ಯತ್ಕಾಸ : ಅದು 
ದಿವಿಜೇಂದ್ರಲೋಕಮಿದು . . . ಮನುಷ್ಯಲೋಕಮೆಂಬಿದುವೆ ವಿಕಲ್ಪಮಲ್ಲಿ ಸುರಕಾಂತೆ 
ದಲಿಲ್ಲಿ ಮನುಷ್ಯಕಾಂತೆಯೆಂಬಿದುವೆ ವಿಕಲ್ಪಂ (ಆಪು ೪-೧೯) ; ಎಲ್ಲಾ ಬಗೆಯಲ್ಲೂ 
ಅವರಿಗೂ ನಮಗೂ ಸ್ನೇಹವೇ ಹೊರ್ತು ವಿಕಲ್ಪ ಯೋಚಿಸಲಿಕ್ಕೆ ಇಲ್ಲಾ (ರಾಜೇಂದ್ರ, ೪೫). 
೯. ಕಲ್ಪಿತವಾದ ಸಂಗತಿ ; ಹೀಗೆ ಇದ್ದಿರಬಹುದೆಂಬ ತಾರ್ಕಿಕವಾದ ಗ್ರಹಿಕೆ : 
ಬರಿಯ ಶಬ್ದದಿಂದ, ವಿಷಯವಿಲ್ಲದೇ ಉಂಟಾಗತಕ್ಕ ಜ್ಞಾನಕ್ಕೆ ವಿಕಲ್ಪವೆಂದು ಹೆಸರು 
(ಒಂದಸಾ. ೧೦೪) ; "ಮೊಲದ ಕೊಂಬು' ಎಂಬ ಮಾತನ್ನು ಕೇಳಿ ಉಂಟಾಗುವ ಪ್ರತ್ಮಯಕ್ಕೆ 
ಗೋಚರವಾಗುವ ವಸ್ತುವು ಲೋಕದಲ್ಲಿ ಎಲ್ಲಿಯೂ ಇರುವುದಿಲ್ಲ. ಆದರೂ 
ಇಂಥದೊಂದು ವಸ್ತುವು ನಿಜವಾಗಿದ್ದಂತೆ ನಾವು ತತ್ಕಾಲಕ್ಕೆ ಕಲ್ಪಿಸಿಕೊಳ್ಳಬಹುದಾಗಿ 
ರುವುದು. ಈ ಬಗೆಯ ಪ್ರತ್ಮಯಕ್ಕೆ "ವಿಕಲ್ಪ'ವೆಂದು ಹೆಸರು (ಬ್ರಹ್ಮಭಾ. ೩). 
೧೦. [ವ್ಮಾಕ] ಒಂದು ಅಕ್ಷರ ಅಥವಾ ಪದದ ಜಾಗದಲ್ಲಿ ಅದರ 
ಇನ್ನೊಂದು ರೂಪ ಪರ್ಯಾಯವಾಗಿ ಬರುವುದು ಮತ್ತು ಒಂದು ಸಲ 
ಬರುವ ಅಥವಾ ಬಾರದ ಐಚ್ಛಿಕಸ್ಸಿತಿ : ಕುಳದ ನಿಯಾಮದೊಳೆಂದುಂ ಕ್ಲಳಕ್ಕೆ 
ಲಾಕ್ಚರವಿಕಲ್ಪಮಿಲ್ಲ ವಿಕಲ್ಪಂ ಕ್ಷಳನಲ್ಲದಿಲ್ಲ ಸಂಸ್ಕೃತದೊಳಾ ಲಕಾರಕ್ಕೆ ಪೇಟ್ಲೆನದಲೌಂ 
ಕ್ಷಳನಂ (ಶಮದ. ೫) ; ಸಮಾಸವಲ್ಲದಲ್ಲಿಯೂ ವಕಾರ ವಿಕಲ್ಪವಾಗಿ ಬರುವುದುಂಟು 
(4೬1. ೧೧). "ಸಂಧಿವಿಕಲ್ಪ' ಪರಾ. ೧೧. [ವೇದಾಂತ] ಚಿತ್ತವೃತ್ತಿಯ ಐದು 
ಪ್ರಕಾರಗಳಲ್ಲಿ ಒಂದು : ಚಿತ್ತವೃತ್ತಿಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ, 
ಸ್ಪತಿಗಳೆಂದು ಐದು ಪ್ರಕಾರ . . . ಬರಿಯ ಶಬ್ದದಿಂದ ವಿಷಯವಿಲ್ಲದೇ ಉಂಟಾಗತಕ್ಕ 
ಜ್ಞಾನಕ್ಕೆ ವಿಕಲ್ಸವೆಂದು ಹೆಸರು (ಒಂದಸಾ. ೧೪). ೧೨. ಇ ವಿಕಲ್ಬಾಲಂಕಾರ : 
ಸಮಾಸೋಕ್ತಿ ಪರ್ಯಾಯೋಕ್ತಿ ಆಕ್ಷೇಪ . . . ಪರಿಸಂಖ್ಶೆ ವಿಕಲ್ಪ ಸಮುಚ್ಚಯ . , . 
ಭಾವಿಕ ಉದಾತ್ತವೆಂಬ ಅಜವತ್ತೈದಲಂಕಾರಗಳಿಂದೊಡಗೂಡಿ (ಎವೇಕ. ೧೭೯). 
೧೩. [ಗಣಿತ] ಸಾಲಾಗಿಟ್ಟ (ವಸ್ತು) ಶ್ರೇಣಿಯಲ್ಲಿ ಆಯಾವಸ್ತುಗಳ 
ಸ್ಥಾನಪಲ್ಲಟ ಮಾಡುವುದರಿಂದ ಉಂಟಾಗುವ ಬೇರೆಬೇರೆ ಗುಂಪುಗಳ 
ಗಣನೆ : ವಿಕಲ್ಪ ಎಂಬುದು ಬೀಜಗಣಿತದ ಒಂದು ಶಾಖೆ (೧೮೧೫೬೦೧5 and combi- 
7೩110೧5). ಈ ಶಾಖೆಯನ್ನು ಜೈನರು ವಿಶೇಷವಾಗಿ ಬೆಳಸಿದರು (ಗಣಿಚ. ೨೦೩). [ಸಂ.] 
ವಿಕಲ್ಪ ೧೦ : ಪಗಲಿರುಳೆಂಬಲ್ಲಿ ವಿಕಲ್ಪಗತಿಯಿನಾ 
ವ್ಮಂಜನಾಂತದೊಳೆ ಪೇಟ್ವಿರ್‌ ಸೂರಿಗಳ್‌ (ಶಮದ. ೧೦೯). [ಸಂ.) 


ವಿಕಲ್ಪಬಿಂದು (ನಾ). [ವ್ಕಾಕ] ಒಂದು ಪದವು ಅಬಿಂದುಕ ಅಥವಾ ಸಬಿಂದುಕ 


ಆಗಿರಬಹುದಾದ ರೂಪ ಮತ್ತು ಹಾಗೆ ಇರುವ ಪದ : ವಿಕಲ್ಪಬಿಂದುಗೆ - 
ಕದಂಪು, ಕದಪು ; ಕೊಡಂಕೆ, ಕೊಡಕೆ (ಶಮದ. ೩೬ ಪ್ರಯೋ). ([ಸಂ.] 


ವಿಕಲ್ಬಾರ್ಥ (ನಾ). ೧. ಅಥವಾ ಎಂಬ ಅರ್ಥ : ಫಘಟೌೆಯಪುದು ವಿಕಲ್ಪಾರ್ಥಂ 


45 


ಕಟಲದೆ ಮೇಣೆಂಬ ಶಬ್ದದೊಳ್‌ (ಕಮದ. ಎಇ). ೨. ತಪ್ಪುಕಲ್ಪನೆ ; ವಿಪರೀತಾರ್ಥ : 
ನಿಮ್ಮನ್ನೇ ಕಂಡು ಮಾತನಾಡಿದರೆ ಸರಿಹೋಗುವುದೆಂದು ಅವರೊಂದಿಗೆ ಇಲ್ಲಿಗೆ 
ಬಂದೆವು. ನೀವು ವಿಕಲ್ಬಾರ್ಥ ಮಾಡಿಕೊಳ್ಳಬಾರದು (ಕುರುಕಾ. ೪೬). [ಸಂ.] 


ವಿಕಲ್ಬಾಲಂಕಾರ (ನಾ). [ಕಾವ್ಯಮಾ] ಸಮಾನಬಲವುಳ್ಳ ಯಾವುದಾದರೂ 


ಛು! 


ಎರಡು ಕಾರ್ಯವಿಧಾನಗಳಿಗೆ ಪರಸ್ಪರ ವಿರೋಧವುಂಟಾಗಿ ಯಾವು 
ದಾದರೂ ಎರಡು ಕಾರ್ಯ ನಿಶ್ಚಿತವಾದಾಗ ಅದನ್ನು ಆಯ್ದುಕೊಳ್ಳುವುದು ; 
ಒಂದು ಬಗೆಯ ಅಲಂಕಾರ: ಸಮಬಲಮಾಗಿಯೊಂದರ್ಕೊಂದು ವಿರುದ್ಧಮಾಗಿರ್ಪ 
ಕಜ್ಜಂಗಳೊಳಾವುದನಾದೊಡಮೊಂದನೆಸಗಲ್ವೇಬ್ಟುದೆಂಬುದು ವಿಕಲ್ಬಾಲಂಕಾರಂ 


ವಿಕಲ್ಪಿತ 


ಎಂತೆನೆ : - ದೊರೆದೊರೆಗಳಿರಾ ಕೇಳಿಂ ಪರಿಪರಿಯೊಳ್ಬನ್ನಬಟ್ಟು ಬಸವಲಟ್‌ಯದಿರಿಂ 
ನರಪತಿಯದಿನೆಟಲೊಳ್ಳೇಣ್‌ ಸುರಪತಿಯದಿನೆಟಲೊಳಾದೊಡಂ ಸೊಗವಾಟ್‌ಂ 
(ಅವ್ರಹಿ ೧೦೦-೧೧) ; ಸಂಧಿ ವಿಗ್ರಹವೆರಡು ಒಮ್ಮೆಲೆ ಪ್ರಾಪ್ತವಾದಡೆ ಎರಡರೊಳು 
ಒಂದಾಗುವುದೆಂದು ಪೇಳಲ್ಕೆ ವಿಕಲ್ಬಾಲಂಕಾರವೆನಿಸುವುದು (ಕುವಲ. ೧೦೫) ; ಒಂದನ್ನು 
ಸಮ್ಮತಿಸಿದಲ್ಲಿ ಮತ್ತೊಂದನ್ನು ಸಮ್ಮತಿಸಲಾಗದ ಪಕ್ಷದ್ಹಯದಲ್ಲಿ ಯಾವುದಾದರೂ 
ಒಂದು ಪಕ್ಷವನ್ನು ಸಮ್ಮತಿಸುವುದಕ್ಕಿರುವ ಸಂದರ್ಭವನ್ನು ತೋರ್ಪಡಿಸುವುದೇ 
ವಿಕಲ್ಬಾಲಂಕಾರವೆನ್ನಿಸಿಕೊಳ್ಳುವದು (ಕೈವಿಡಿ. ೩೪೪). (ಸಂ. 

ವಿಕಲ್ಪಿತ (ಗು) ೧. ಸಿದ್ಧವಾದ ; ಅಣಿಯಾದ. ೨. ವಿಭಾಗವಾದ. (ನಾ). 
೩. ಪ್ರತ್ಕೇಕ ವಿಭಾಗವಾಗಿ ಮಾಡಿದುದು ; ವಿಶಿಷ್ಟಪ್ರಕಾರವಾಗಿ 
ವ್ಯವಸ್ಥೆಮಾಡಿದುದು : ನೀತಿನಿರಂತರಾನುಗತವೃತ್ತಿವಿಕಲ್ಪಿತಮಂ ತದೀಯ 
ನಿರ್ಣೀತಿಯನೀ ತೆಅತ್ತು ತಲಿಸಲ್ಲೆ ಬುಧೋತ್ತಮರ್‌ (ಕವಿರಾ. ೨-೧೦೧) ; 
ಗಜತುರಗರಥಪದಾತಿಮಹೋಕ್ಷಗಂಧರ್ವನಟೀವಿಕಲ್ಪಿತಮಾದೇಟುಂ ಪಡೆಯುಂ . . . 
ತನಗೆ ಪ್ರಸಿದ್ಧಮಾಗೆ (ಶಾಂತಿಪು. ೪-೧೧೧ ವ). ([ಸಂ.) 

ವಿಕಲ್ಪಿಸು (ಕ್ರಿ). ೧. ಬಗೆಬಗೆಯಾಗಿ ಊಹಿಸು, ಕಲ್ಪಿಸು : ಕೋಪದಾಗ್ರಹ 
ನೆನ್ನನಗಲ್ಪನೊ ಕಾಣದೆನ್ನನೆಲ್ಲಿರದಟಸುತ್ತಮಿರ್ದಪನೊ ಬಾಲತಮಾಲವನಾಂತ 
ರಾಳದೊಳ್‌ ಎಂದು ವಿಕಲ್ಪಿಸುತ್ತಮಿರ್ದು (ಕಾದಂಪೂ. 6೩). ೨. ಬೇರೆ ರೀತಿಯಾಗಿಸು ; 
ವೃತ್ಕಾಸಗೊಳಿಸು : ಆತನಿಂ ಪಿರಿಯನೆಂಬಂತಪ್ಪುವಚೊಳಪಾದಾನಮಂ ಮಲ್‌ಮಾಡಿ 
ವಿಕಲ್ಪಿಸುವರ್‌-ಕೃಷ್ಣನಿಂ ಪಿರಿಯಂ ಬಲಭದ್ರಂ. ದುರ್ಯೋಧನನಿಂ ಕಿಚೆಯಳ್‌ ದುಶ್ಶಳೆ- 
ಎಂಬಂತೆ (ಶಮದ. ೧೩೧ ಪ್ರಯೋ) ; ಮನುಷ್ಯನು ಸಂಕಲ್ಲಿಸಿದ್ದನ್ನು ವಿಧಾತನು ವಿಕಲ್ಪಿಸುತ್ತಾನೆ 
ಎಂದು ಅರಿಯೆ (ಬಂಕಿಮ. ೨೦೭). ವಿಕಲ್ಪ % - ಇಸ್ಬು। 

ವಿಕಸನ (ನಾ). ೧. ಆರಳುವಿಕೆ ; ವಿಕಾಸ : ವಿಲೋಚನಂಗಳಲ್ಲಮಿವಳಿಗಳ್‌ 
ಮುದಮಲ್ಲಿದು ವಿಕಸನಂ (ಕಎರಾ. ೩-೨೪) ; ಹರಿಕರಾಬ್ದವಿಕಸನಭಾಸ್ಪನ್ಮಂಡಲ 
ದಂತೊಪ್ಪವ ಕೋದಂಡಂ ಶಾರ್ಜ್ಗಾಖ್ಮಮೋವುಗೆಮ್ಮಂ ನಿಚ್ಚ೦ (ವಿಷ್ಣುಪು. ೧-೧-೧೨). 
೨. ಬೆಳವಣಿಗೆ ; ವೃದ್ಧಿ ; ಅಭ್ಯುದಯ : ಸಾಮಾಜಿಕಜೀವನದ ವಿಕಸನಕ್ಕೂ 
ತಕ್ಕಷ್ಟು ಗಮನ ಕೊಡಬೇಕು (ಶಿಕ್ಷಡ. ೧೩೬). (ಸಂ.] 

ವಿಕಸಿತ (ಗು). ೧. ಅರಳಿದ ; ವಿಕಾಸವಾದ : ವಿಕಸಿತ ನಾಸಾಪುಟನತಿ ವಿಕಂಪಿತಾ 
ತಾಮ್ರ ದಶನೆವಸನಂಬದ್ಧಭ್ರುಕುಟಿಪುಟಂ ಭರತೇಶ್ವರನಕಾಲ ಯಮರಾಜಲೀಲೆಯಂ 
ಕೈಕೊಂಡಂ (ಆದಿಪು. ೧೪-೨೪) ; ವಿಕಸಿತನೀಲನೀರಜದಳಂಬೊಲಿರಲ್‌ ಗಣ್‌. .. ಪೂವಿನಿಂ 
ಸಮೆದ ಪಕ್ಕಿಯಿದೆಂಬಿನಮಾಗಳೊಂದು ಸಾರಿಕೆ ಪರಿತಂದುದು (ಕಾದಂಪೂ. ೬೦). 
೨. ಅಭಿವೃದ್ಧಿ ಹೊಂದಿದ. (ನಾ). ೩. ಆರಳಿದುದು ; ಪ್ರಫುಲ್ಲವಾದುದು : 
ವಿಕಸಿತಮಾದ ಕಾಂಚನಸರೋರುಹಷಂಡದ ಪರ್ಬುಮಂ . . . ಶುಕತತಿ ನೋಡಿ ನೋಡಿ 
ನೆಟೆ ನಿಟ್ಟಿಸಲಾಆದೆ ಮಂಜುಳಾರವಂ ಪ್ರಕಟಿಸೆ ಪರ್ಬುಗೊಂಡು ಸುಲೌದಾಡುವುದಲ್ಲಿಯ 
ಕೆಯೊಲಂಗಳೊಳ್‌ (ಜಗಎ. ೨-ಆ) ; ಪರ್ವತಾಗ್ರದಲಿ ವನಜ ವಿಕಸಿತವಾದೊಡೆಯು 
ಸಜ್ಜನರುಗಳು ನುಡಿದೆರಡನಾಡರು (ಕುವ್ಮಾಉ. ೩-೧೨೬). (0.1 

ವಿಕಸಿತವಡೆ (ಕ್ರಿ). ೧. ಅಗಲವಾಗು ; ವಿಸ್ತಾರವಾಗು : ವಿಕಸಿತವಡೆ 
ದಂತರಾಳಗರ್ಭದ ಗೃಹ ಶುಕನಾಸಿಯ ಮಂದಿರದೆ ಬಕುತವತ್ಸಲ ಶ್ರೀರಂಗೇಶ 
ಸಾಹಸ್ರಮುಖನ ತಲ್ಪದೊಳೆಸೆದಿಹನು (ಕಂನವಿ. ೭-೯೩). [ವಿಕಸಿತ + ಪಡೆ] 

ವಿಕಸಿಸು (ಕ್ರಿ). ೧. ಅರಳು ; ಬಿರಿ : ಸಾಂದೀಪನೆಸೆವ ವಿದೆ ಮುಕುಂದನ 
ಸಂಗಶಿಯೊಳತಿವಿಕಾಸಮನೊಳಕೊಂಡಂದೆಸೆದುದು ಪೂಗೊಳದರವಿಂದಿನಿ ದಿನಕರನ 
ಸಂಗದಿಂ ವಿಕಸಿಪವೋಲ್‌ (ಜಗವ. ೭-೯). ೨. ಬೆಳವಣಿಗೆ ಹೊಂದು ; 
ಅಭಿವೃದ್ಧಿಯಾಗು : ವ್ಯಕ್ತಿತ್ವ ಪರಿಪೂರ್ಣವಾಗಿ ವಿಕಸಿಸುವಂತೆ ಸನ್ನಿವೇಶವನ್ನು 
ಕಲ್ಪಿಸಬೇಕು (ಶಿಕ್ಷದ ೩೭). [ವಿಕಸನ 1 - ಇಸು] 

ವಿಕಸೆ (ನಾ). ಒಂದು ಬಗೆಯ ಸಸ್ಮ ; ಮಂಜಿಷ್ಠೆ : “ಕಾಡುಬಳ್ಳಿ, ಸೋಮಲತೆ 
೬ * ೬ ವಿಕಸೆ, ಬಿಂಗಿ, ಮಂಜಿಷ್ಯ ಯೋಜನವಲ್ಲಿ''. (ಸಸ್ಮನಿ, ೧೪). (ಸಂ. ವಿಕಸಾ] 

ವಿಕಸ್ಟರ (ಗು). ೧. ಅರಳುವ ; ವಿಕಾಸವಾಗುವ ; ವಿಸ್ತಾರವಾಗುವ. 
೨. (ಧ್ವನಿಯಂತೆ) ಗಟ್ಟಿಯಾದ ; ಘನವಾದ. (ನಾ). ೩. ಅರಳಿದುದು ; 


೭೮೭೧ 


೩5 


ಎಕಳತೆಗೊಳ್‌ (ಕ್ರಿ). 


ವಎಕಳಮತಿ 


ಪ್ರಪುಲ್ಲವಾದುದು : ಆಕೆಯ ವದನಬಂಬವು ಶಾರದಾಂಭೋಜದಂತೆ ವಿಕಸ್ಟರವಾಗಿ 
ಲಾವಣ್ಮಪೋಷಕವಾಗಿ ಒಪ್ಪುತ್ತಿದ್ದಿತು (ಲಕ್ಷ್ಮೀಪ್ರ. ೨೮೩). (ಸಂ.] 

ಎಕಸ್ವರಾಲಂಕಾರ (ನಾ). [ಕಾವ್ಯಮಾ] ಅರ್ಥಾಲಂಕಾರಗಳಲ್ಲಿ ಒಂದು ; 
ಒಂದು ವಿಶೇಷಸಂಗತಿಯನ್ನು ಸಾಮಾನ್ಮದಿಂದಲೂ, ಇನ್ನೊಂದು 
ವಿಶೇಷದಿಂದಲೂ ಪುಷ್ಟೀಕರಿಸಿ ಹೇಳುವುದು : ಒಂದು ವಿಶೇಷಮಂ 
ಸಮರ್ಥಿಸುವುದಕ್ಕೆ ಸಾಮಾನ್ಮಮಂ ಆದಂ ಸಮರ್ಧಿಸುವುದರ್ಕೊಂದು ವಿಶೇಷಮಂ 
ಪೇಟ್‌ಯದು ವಿಕಸ್ವರಾಲಂಕಾರಂ - ಎಂತೆನೆ -. ತನ್ನಂ ನೆಟ್‌ ನೆಮ್ಮಿದರಂ 
ತನ್ನವೊಲುನ್ನತನೆನಿಕ್ಕುಮಾಯಪ್ರತಿಮಂ ಮುನ್ನೆಗಣ್ಣ ಪಿರಿಯರುಂ ಶ್ರೀಮನ್ನಾರಾಯಣ 
ನುಮೆಣಸಲಂತೆ ವೊಲೈಸೆ (ಆವ್ರತಿ. ೧೦೬-೨೨) ; ಮೊದಲು ವಿಶೇಷವ ಪೇಳಿ, ಅದಕ್ಕೆ 
ದೃಷ್ಟಾಂತಭೂತವಾದ ಸಾಮಾನ್ಮವ ಪೇಳಿದಕ್ಕೂ ತೃಪ್ತಿಬಡದೆ ಪುನಃ 
ಉಪಮಾರೀತಿಯಿಂದಲಾಗಲಿ ಅಥವಾ ಆರ್ಧಾಂತರನ್ಮಾಸರೀತಿಯಿಂದಾಗಲಿ ವಿಶೇಷವು 
ವರ್ಣಿಸೆ ವಿಕಸ್ಟರಾಲಂಕಾರವೆನಿಪ್ಪದು (ಕುವಲ. ೧೧೮). ([ಸಂ.] 


ಎಕಳ "ವಿಕಲ' ನೋ. 
ಎಕಳಗೊಳ್‌ (ಕ್ರಿ). ಮರುಳಾಗು ; ಭ್ರಾಂತಿಹೊಂದು : ಅಕಟ ಬಸವಯ್ಮ 


ಭಕ್ತಿಯ ಮರುಳು ತಲೆಗೇಟೌ ವಿಕಳಗೊಂಡಿತೊ ಪೇಳು ಸುಮ್ಮನಿರದೇತಕ್ಕೆ ವ್‌ ಕರವೆತ್ತಿ 
ಪಿಡಿವೆನೆಂದೆಂಬುದೇನು (ಪ್ರೌಢರಾ ೨೧-೩) ; ನಾ ನಿನ್ನ ಸಮ್ಮುಖದಿ ಸಾಕಾರದಿಂ ನಿಂದಿರಲು 
ಗೆಲ್ಲದೆ ವಿಕಳಗೊಂಡವರಂದದಿ ನಿರಾಯುಧನುಮಾಗಿ ನಿಲ್ಲುವರೆ ಕಲಿವೀರಭಟರು 
(ನವಮೋ ೧೨-೫೦). [ವಿಕಳ (ಎ ವಿಕಲ) + ಕೊಳ್‌) 

ವಿಕಳಗೊಳಿಸು (ಕ್ರಿ). ೧. ಭ್ರಮೆಗೊಳಿಸು ; ಬುದ್ಧಿಯನ್ನು ಕೆಡಿಸು ; 
ಮತಿಗೆಡಿಸು : ಅಕಟ ಮರುಳಾದೆ . . . ಶೂರ್ಪಣಬಿ ನಿನ್ನ ವಿಕಳಗೊಳಿಸಿದಳಂಗಜನ 
ಮೋಹಕದ ಮದ್ದಿನಲಿ (ತೊರರಾ ೩-೭-೩೪). ಕಳವಳಕ್ಕೆ ಈಡುಮಾಡು ; 
ಗಾಸಿಗೊಳಿಸು : ನರುಳನನು ನೋಯಿಸಿದ ಸಹದೇವಕನ ಘಾಯಂಬಡಿಸಿದನು 
ಸಾತೃಕಿಯ ಮಸೆಗಾಣಿಸಿದನಾ ಪಾಂಚಾಲ ಕೈಕೆಯರ ವಿಕಳಗೊಳಿಸಿದನು (ಕುವ್ಮಾಕ. ೧೩-೪೦). 

(ವಿಕಳಗೊಳ್‌ 4 - ಇಸ್ಬು] 


೨. 


ಎಕಳೆತನ (ನಾ). ಬ್ರಮೆ ; ಭ್ರಾಂತಿ : ಯುಕುತಿ ತೋಟದೆ ಮತ್ತೆ ಜೂಜಿನ 


ವಿಕಳತನಕೆಡೆಗೊಂಡು ಕೌರವ ಶಕುನಿಗಳ ದುರ್ನೀತಿಗೊಳಗಾದನು ಮಹೀಪಾಲ 
(ಕುವ್ಮಾಸ ಓರಿಇ ೧೭-೪೭) ; ನೀ ನಿನ್ನ ವಿಷಯದ ವಿಕಳತನವನು ಬಿಟ್ಟು ಸಲೆ ಸಾಶ್ರಿಕದ 
ಬುದ್ಧಿಯಲೀಕ್ಷಿಸು (ಪ್ರಭುಲ ೭-೨೦). (ವಿಕಳ (ಇ ವಿಕಲ) 1 - ತನ] 
ವಿಕಳತೆ "ವಿಕಲತೆ' ನೋ. 
ಭ್ರಾಂತನಾಗು ; ಬುದ್ಧಿಗೆಡು ; ಮತಿಗೆಡು : ಅಂಗದ 
ನಿರಾಭಾರಿಗಳೆಲ್ಲರು ಕೂಡಿ ಲಿಂಗದ ಹೊಲಬ ಬಲ್ಲೆವೆಂದು . . . ಕೀಳರೊಳಗೆ 
ಸಕಲಭೋಗವ ಮಾಡುವ ವಿಕಳತೆಗೊಂಡವರ ನೋಡಾ (ಮೋಳಿಮಾ. ೧೭೦-೬೩೪) ; ಅಕಟ 
ನಾ ಪಾಪಿಯಾದೆನು ಈಸುಕಾಲವು ಸಕಲಜೀವಿಯನೆಲ್ಲ ಕೊಂದೆ ವಿಕಳತೆಗೊಂಡೆನು 
(ನನ್ನಕಾ. ೮-೧೨೨). ([ವಿಕಳತೆ £ ವ ವಿಕಲತೆ) + ಕೊಳ್‌] 


ಎಕಳತ್ವ (ನಾ). ದಿಗ್ಬ್ರಮೆ ; ದಿಗ್ಬಾಂತಿ ; ಕಕ್ಕಾಬಿಕ್ಕಿ : "“ಬೆಬ್ಬಳಮೆಂದೆನೆ 


ವಿಕಳತ್ವಮೆಂದು ತಿಳಿಗೆ ವಿದ[್ವರ್‌'' (ಭಾರಾ. ೫೨). (ಸಂ. ವಿಕಲತ್ವ) 


ಏಕಳದ್ರನಿ (ನಾ). ೧. ದುಖಂದ ಧ್ವನಿ. ೨. ಪಕ್ಷಿಗಳ ಇಂಪಾದ ನಿನಾದ ; 


ಹಕ್ಕಿಗಳ ಇಂಚರ. ೧, ೨ : ಆ ವನಂ ವನಧಿಯಂತೆ ವಲ್ಲಕಿಯಂತೆ ವರಪ್ರವಾಳ 
ಮಂಡಿತಮುಂ . . . ವಿರಹಿಯಂತೆ ವಿಧಿವಾಹನದಂತೆ ವಿಕಳಧ್ವನಿವಿಳಸಿತಮುಂ . . . 
ಎನಿಸಿದುದು (ರಾಜತೇ ೨-೭೮ ವ). 
[ಸಂ. ವಿಕಲಧೃನಿ (ವಿಕಲ 4 ಧ್ವನಿ);(ವಿ ೬ ಕಲ ೬ ಧ್ವನ) 
ಎಕಳಪಾಣಿ (ನಾ). ಒಂದು ಕೈಯುಳ್ಳವನು : ""ವಿಕಳಹಸ್ತಂ ವಿಕಳಪಾಣಿ 
ಯೊರ್ಕೈೆಯವಕ್ಕು'' (ಮಂಗರಾ. ೧೧೫-೬). [ಸಂ. ವಿಕಲಪಾಣಿ] 
ವಿಕಳಮತಿ (ನಾ). ಭ್ರಾಂತಿಗೊಂಡವನು ; ಮತಿಗೆಟ್ಟವನು : ಸ್ವಕರಸ್ಮನಾದ 
ಹರಿಯಂ ಬಿಟ್ಟು ಕಟ್ಟಿದಂ ಗರ್ದಭಾಕೃತಿಹರಿಯನು ವಿಕಳ[ಪಾಠಾ. ಲ]ಮತಿ 
ಯಾಗಿರ್ದನೀತಂ (ಡೈಮಿಭಾ. ೨೫-೬೦). (ಸಂ. ವಿಕಲಮತಿ। 


ವಿಕಳವ್ರತ 


ವಿಕಳವ್ರತ (ನಾ). ವ್ರತಕೆಟ್ಟವನು ; ವ್ರತಗೇಡಿ : ಸ್ಪಲಿತವಚನನ ಯೋಗಿನಿಂದಾಕುಳನ 

ವಿಕಳವ್ರತನ ಲೋಕಾವಳಿಗಳಾಗಲಿ ಕೊಲ್ಲದಿದ್ದರೆ ನಾಳೆ 
(ಸು. ವಿಕಲವ್ರತ। 

ವಿಕಳಹಸ್ತ (ನಾ). ವಿಕಳಪಾಣಿ ; *"ವಿಕಳ[ಪಾರಾಂ. ಏಕ]ಹಸ್ತಂ 
ವಿಕಳಪಾಣಿಯೊರ್ಕೆಯನಕ್ಕು'' (ಮಂಗರಾ. ೧೧೫-೬). (ಸಂ. ವಿಕಲಹಸ್ತ] 

ವಿಕಳಾಂಗ "ವಿಕಲಾಂಗ' ನೊ 

ವಿಕಳಾವಸ್ಥೆ (ನಾ). ಖಿನ್ನತೆ ; ಹಂಬಲಿಸಿ ಕೊರಗುವ ಅವಸ್ಥೆ : ಹಗಲು 
ನಾಲ್ಕುಜಾವ ನಿಮ್ಮ ಕಳವಳದಲ್ಲಿಷ್ಟೆನು ಇರುಳು ನಾಲ್ಕುಚಾವ ಲಿಂಗದ ವಿಕಳಾವಸ್ಥೆ 
ಯಲ್ಲಿಪ್ಟೆನು ಹಗಲಿರುಳು ನಿಮ್ಮ ಹಂಬಲದಲ್ಲಿ ಮೈಮಜೆದೊಜಿಗಿದೆನು (ಮಹಾದೇ. ಬ 
೩೭-೭೯); ಪನ್ನಗೇಂದ್ರಾಭರಣ ಕೇಳು ನಿನ್ನ ವಿಕಲಾಜನ್ಹಿಯಲ್ಲಿ ಎನ್ನ ಪ್ರಾಣಬಿಡುವ ಹಾಗೆ 
ಎಂದಿಗಪ್ಪುದೋ (ಸುಸಾರ. ೭೧ ಪಲ್ಲವಿ). 1೫ಎ. ವಿಕಶಾಪಸ್ಥಾ] 

ವಿಕಳಿತ "ವಿಕಲಿತ' ನೋ. 

ವಿಕಳಿಸು (ಕ್ರಿ). ವಿಕಳಾವಸ್ಥೆಯನ್ನು ಹೊಂದು ; ಹಂಬಲಿಸಿ ಕೊರಗು ; 
ಖಿನ್ನವಾಗು : ಭುತ್ತಿಯನುಳಿವ ವಿಕಳಿ!ವಾಉಾಂ. ಲಿ|ಸುವ ನುಡಿಯಡಗಿ ಸುಮ್ಮನಿರ್ಪ 
ಕಡುಸೊರಗಿ ಮೂರ್ಛಿಸುವ . . . ಬಿಡುಗಂಗಳ ಸುಚಾಣೆಯರ್‌ ಸಲೆ ದಶಾವಸ್ಥೆಯೊಳ್‌ 
ಕಣ್ಣೆಸೆದರು (ಟಿಬಪು ೧೯-೩೧). [ಏಕಳ (ವ ವಿಕಲ) 4 -ಇಸ್ಕು) 

ವಿಕಳೇಂದ್ರಿಯ (ನಾ). ೧. ನಿಷ್ಕ್ರಿಯವಾದ ಇಂದ್ರಿಯ. ೨. [ಚೈನ] 
ತ್ರಸಕಾಯಗಳಲ್ಲಿ ಒಂದು ಭೇದ ; ದ್ವೀಂದ್ರಿಯ, ತ್ರೀಂದ್ರಿಯ ಹಾಗೂ 
ಚತುರಿಂದ್ರಿಯಗಳ ಜೀವ : ಸೂಕ್ತ್ಮವನಸ್ಪತಿಕಾಯಂಗಳ್‌ , . . ಪುಟ್ಟುತ್ತುಂ 
ಸಾವುತ್ತುಮಿರ್ಕುಮವಜೊಳೇಕೇಂದ್ರಿಯಂಗಳಲ್ಲದೆ ವಿಕಳೇಂದ್ರಿಯಂಗಳುಂ ಸಕಳೇಂದ್ರಿ 
ಯಂಗಳುಂ ಪುಟ್ಟುವುವಲ್ಲವು (ಸುಕುಮೂ. ೧೧-೫೦ ವು. ಸಂ. ವಿಕಲೇಂದ್ರಿಯ) 

ವಿಕಳೇಂದ್ರಿಯಜಾತಿ (ನಾ). [ಜೈನ] ಹದಿನಾರು ಕರ್ಮಪ್ರಕೃತಿಗಳಲ್ಲಿ ಒಂದು : 
ಏಕೇಂದ್ರಿಯಂ ವಿಕಳೇಂ (ಪಾಠಾಂ. ಲೇಂ॥ದ್ರಿಯಚಾತ್ಮಾತಪೋದ್ಕೋತಸ್ಟಾವರ ಸಾಧಾರಣ 
ಸೂಕ್ಷ್ಮಂಗಳೆಂಬ ಪದಿನಾಲಪ್ರಕೃತಿಗಳುಮಂ (ಆಟವು. ೧೦-೧೪ ವ) ; ಏಕೇಂದ್ರಿಯ 
ವಿಕಳೇಂದ್ರಿಯಜಾತ್ಮಾತಪೋದ್ಕೋತಸ್ನಾವರ ಸಾಧಾರಣಸೂಕ್ತ್ಮಂಗಳೆಂಬ ಷೋಡಶ 
ಕರ್ಮಪ್ರಕೃಶಿಗೆ ವಿಳಯಂ ಮಾಡಿ (ಶಾಂತಿವು ೧೧-೧೧೧ ವ). ಹಂ. ವಿಕಲೇಂದ್ರಿಯಚಾತಿ] 

ವಿಕಾರ (ನಾ). ೧. ಬದಲಾವಣೆ ; ಮಾರ್ಪಾಟು ; ಸ್ಥಿತ್ಮಂತರ 
ಅನ್ಕಗರ್ಜಿಣೀಜನದ ವಿಕಾರಮಾಸತಿಯೊಳಾಗವೆ ತಾಂ ನೆಲಸಿರ್ಪ ತಾಣದೊಳ್‌ 
ಜನನವಿಕಾರಿ ಜಾಡ್ಮದ ವಿಕಾರಮನೇಕಿರಲೀವನೆಂಬಿನಂ (ನನ್ನವ. ೯-೧೧೭). ೨. ಬೇರೆಯ 
ಆಕಾರವನ್ನು ಹೊಂದುವಿಕೆ ; ರೂಪಾಂತರ : ಬಂಗಾರದಿಂದ ಉಂಗುರ 
ಉಡಿದಾರಗಳಾಗುತ್ತವೆ. ಅವು ಆಗುವುದಕ್ಕೆ ಮುಂಚೆ ಬಂಗಾರವು ಅವುಗಳ 
ಸಾಮ್ಯಾವಸ್ಥೆಯಾಗಿತ್ತು. ವಿಕಾರವಾಗುತ್ತಲೆ ವಿಷಮತ್ವಕ್ಕೆ 
(ಜೀವಾತ್ಮ. ೧೮೫). ೩. ಮನಸ್ಸಿನ ವಿಕೃತಿ ; ಚಿತ್ತವೃತ್ತಿಯ ವ್ಯತ್ಯಾಸ : ಎಲ್ಲಿ 
ಹೊಕ್ಕಲ್ಲಿ ನಿನ್ನ ವಿಕಾರವ ಮಾಣೆ (ಬಸವ. ೭೩೯) ; ಕೌರವೇಂದ್ರನ ಮತವೊ ನಿನ್ನ ವಿಕಾರವೋ 
ಹೆಂಗಳ್ಳವಿದೈಯನಾರು ಕಲಿಸಿದರು ( ಖವ್ಮೂಅ. ೨೨-೩೬). ೪. ವಿದ್ರೂಪತೆ ; ಕುರೂಪ : 
ಕೂದಲುದುರಿದ ಬೋಳುಪುರ್ಬಿನ ವಿಕಾರದಾ . . ಸ್ಹವಿರೆಯಂ ಕಂಡೊಡನೆ ಕೈಕೆ 
ಷಡೆದಳ್‌ ಬಳಿಗೆ (ಶ್ರೀರಾಮಾ ೨೧-೨೫೧). ೫. ವ್ಯಾಧಿ ; ರೋಗ. [ಸಂ.1 

ವಿಕಾರಚೇಷ್ಟೆ (ನಾ). ಅಸಹಜವಾದ ನಡವಳಿಕೆ ; ಅಸ್ವಾಭಾವಿಕವಾದ 
ನಡತೆ : ನೋಟಂ ನೃಪಸುತನೊಳ್‌ ಕಣ್ಣೇಟಂ ಮನದೊಇ್‌ ವಿಕಾರಚೇಷ್ಟೆಗಳೊಡಲೊಳ್‌ 
ನಾಟಿ ಬೆದಆೌದಳನಂಗನ ಬೇಟೆಯೊಳೊಳಗಾದ ಹರಿಣಿಯೆನೆ ತರುಣಿ ಕರಂ 


(ಸಂ ವಿರಾರಃಕೀಷ್ಟಾ] 


ಸೈಂಧವನ (ಕುವ್ಮಾದ್ರೋ ೮-೩೮). 


ಈ 


(ಚಂದ್ರನ ೫- ೧೨೧). 
ವಿಶಾರತೆ (ನಾ). ಖಿನ್ನತೆ ; ವ್ಯಾಕುಲತೆ : ತಿರುಗಿ ನೋಡುತ ತಲೆಯ ದೆಸೆಯಲಿ 
ಕುರುಕುಲೇಶನನತಿವಿಕಾರತೆಯಿರವ ಕ೦ಡ೦ (ಕುವ್ಮಾಉ. ೧ ೨೫). (೨. ವಿಕಾರತಾ। 
ವಿಕಾರಿ (ಗು). ೧. ವಕ್ರಸ್ನಭಾವದ ; ವಿಕೃತಸ್ವಭಾವದ : ಕಾಳು ಮಂದೆ 

ನಿಕಾರಿತರುವಲಿ ನೀನೆ ಕುಡಿದೆಯೊ ನಿನ್ನ ಸಂಗಡದ ಓರಗೆಯ ಮಕ್ಕಳಿಗೆ ಕೊಟ್ಟೆಯೊ 


(ಬಸಪು. ೧೪-೨೬) ; ವಿಕಾರಿವಿಪ್ರನ ಕಾಳುಶಾಪದ ಫಲವಲಾ (ಕುವ್ಮಾಕ. ೯-೧೨). 


೭೮೭೨ 


ವಿಕಾಸನ 


(ನಾ). ೨. ವಕ್ರಸ್ಟಭಾವದ ವ್ಯಕ್ತಿ : ತಪವ ಮಾಡಿ ವಿಕಾರಿಗಳು ಬ್ರಹ್ಮಂಗೆ 
ಬಂದಿಯನಿಕ್ಕಿದರು (ಕುವ್ಮಾಕ. ೬-೧೩) ; ಕೌರವರು ದುಷ್ಟರು . . . ಸೈಂಧವನು ವಿಕಾರಿಗಳ 
ಗುರು (ರಾಜಸ. ೮೪). ೩. ಅರುವತ್ತು ಸಂವತ್ಸರಗಳಲ್ಲಿ ಒಂದು ; 
ಮೂವತ್ತುಮೂರನೆಯ ಸಂವತ್ಸರ : ವಿಕಾರಿಸಂವತ್ಸರದ ವೈಶಾಖಶುಧ ೧೫ಲು 
. . . ಶೃಂಗಾರಮ್ಮನು ಮಾಡಿದನ್ನಾ ಶೃಂಗಾರಸಾಗರದ ಅಗ್ರಹಾರದ ಗ್ರಾಮಕೆ ಶುಭಮಸ್ತು 


(ಎಕ. ೫1, ಕುಣಿಗ ೨೯-೧; 1500). 19. ವಿಕಾರಿನ್‌] 


ಎಕಾರಿಸು (ಕ್ರಿ). ಬೇರೆ ಬೇರೆ ರೂಪವಾಗು ; ರೂಪಾಂತರ ಹೊಂದು : 


10 


ಜಲದೊಳಗೆ ಪ್ರತಿಬಿಂಬ ವಿಕಾರಿಸುತಿದ್ದರೇನು ಆ ವಿಕಾರ ಜಲಕಲ್ಲದೆ 
ಸೂರ್ಯಂಗಿಲ್ಲದಂತಿಪ್ಪನಯ್ಮ ಸೌರಾಷ್ಟ್ರ ಸೋಮೇಶ್ವರನು (ಆದವ. ೩-೯). 
(ವಿಕಾರ + - ಇಸ್ಟು] 


ವಿಕಾರ್ಯ (ಗು). ೧. ಬದಲಾಗುವ ; ರೂಪಾಂತರಗೊಳ್ಳುವ. (ನಾ). 


೨. ರೂಪಾಂತರ ಹೊಂದುವುದು ; ಬದಲಾಗುವುದು : ವಿಕಾರ್ಯಮೆಂದು 
ರೂಪಾಂತರಣುನೆಯ್ದುವುದು (ಶಮದ. ೧೨೭ ವೃತ್ತಿ. ೩. ರೂಪಾಂತರವಾದುದು ; 
ರೆ ರೂಪವನ್ನು ತಾಳಿದುದು. ೪. ರೂಪಾಂತರ ಹೊಂದುವವನು ; 
ಬದಲಾವಣೆಯಾಗುವವನು : ಹಾಲು ಮೊಸರಂದದ ವಿಕಾರ್ಯನು ಕೇಳು 


ಸ್ಪರ್ಗದವೋಲು ಪ್ರಾಪ್ಮನು (ಅಮೃತ. ೬-೨೧). ೫೨.] 


ವಿಕಾಶ (ನಾ). ೧. ಪ್ರಕಟವಾಗುವಿಕೆ ; ಪ್ರದರ್ಶನ. ೨. ಅರಳುವಿಕೆ ; ವಿಕಾಸ : 


“ವಿಕಾಶಿಸು' ಪರಾ. ೩. ಮುಕ್ತವಾದ ಮಾರ್ಗ. (ಸಂ) 


ಎಕಾಶಿಸು (ಕ್ರಿ). ಆರಳಿಸು ; ವಿಕಾಸಗೊಳಿಸು : ಗಿರಿಚಾನಯನ ಕುಮುದಚಂದ್ರಮ 


ವಿಕಾಶಿಸು ನಿನ್ನ ಭಕ್ತಹೃತ್ಕುಮುದಮಂ ಪಂಪಾವಿರೂಪಾಕ್ಷ (ಟೆಬಪು. ೪-೧). 
[ವಿಕಾಶ 4 - ಇಸ್ಬು] 


ವಿಕಾಶ್ಶ (ನಾ). (ನಾಟ್ಕ) ವಿವರ್ತಿತ, ಕಂಪಿತ, ವಿಸೃಷ್ಟ ನಿಗೃಹೀತ, ಸಂದಪ್ಪ, 


25 


ವಿಕಾಸ (ನಾ). ೧. ಅರಳುವಿಕೆ ; ವಿಕಸನ : “"ಉನ್ಮೀಳಿತಂ. . 


35 


ಸಮುದ್ಧ, ಉದ್ವೃತ್ತ, ವಿಕಾಶ್ಮ, ಆಯತ ಮತ್ತು ರೇಖೆ ಎಂಬ ಹತ್ತು ಬಗೆಯ 
ಅಧರಭೇದಗಳಲ್ಲಿ ಒಂದು ; ೫ ""ಮೇಲಿನ ಹಲ್ಲುಗಳು ಕಾಣುವಂತೆ 
ಮುಗುಳ್ನಗೆ ನಕ್ಕು ತುಟಿಗಳನ್ನು ವಿರಳಮಾಡುವುದು. ಮಂದಹಾಸದಲ್ಲಿ 
ಇದನ್ನು ವಿನಿಯೋಗಿಸಬೇಕು'' (ಲಾಸ್ಮರಂ. ೨೭೯ ಗದ್ಮಾನುವಾದ) : ಸಂತತ 
ಮುಗುಳ್ನಗೆಯಿಂ ಪಲ್ಲಂ ತೋಜಲ್‌ ಕೇಳ್‌ ವಿಕಾಶೃದಧರಮೆನಿಕ್ಕು೦ (ಲಾಸ್ಮರಂ. ೩-೮೫). 
[ಸಂ.1 
- ವ್ಮಾಕೋಚಂ, 
ವಿಕಾಸಃ - ಈ ೯ ಅಲರ್ವುದರ್ಕೆ ಪೆಸರ್‌'' (ಹಲಾಯು. ೩೧-೩೩). ೨. ವಿಸ್ತಾರ ; 
ವೈಶಾಲ್ಯ : "ವಿಕಾಸಗೊಳ್ಳು' ಪರಾ. ೩. ಗಗನ ; ಆಕಾಶ : (8. ೪. ಪ್ರಕಟನ ; 
ಪ್ರದರ್ಶನ. ೫. ಬೆಳವಣಿಗೆ ; ಅಭಿವೃದ್ಧಿ: ಜೀವನವಿಕಾಸವಿಲ್ಲದೆ ಸಾಹಿತ್ಯದ 
ಉದಯವೂ ಇಲ್ಲ, ವಿಕಾಸವೂ ಇಲ್ಲ (ಕನಾಚ. ಎ. ೬. ಮುದ ; ಉಲ್ಲಾಸ: 
ಸರೋಜಪತ್ರವೀಜನಪವನಂ ಏಕಾಸಮನೊಡರ್ಚೆ (ಮಲ್ಲಿಷು. 
೭. ಕ್ರಮವಾಗಿ ಬೆಳೆದು ಮಾರ್ಪಡುವಿಕೆ ,-ಉತ್ತಮಾವಸ್ಥೆಯನ್ನು 
ಹೊಂದುವಿಕೆ ; ಉತ್ಪ್ರಾಂತಿ : ವಿಕಾಸ, ವಿಕಸನ, ಪರಿಣಾಮ (೧೨೨೫. ಇಂಕನಿ). 
[ಸಂ.1 


೪-೧೦೯). 


ಎಕಾಸಗೊಳಿಸು (ಕ್ರಿ). ಆರಳಿಸು ; ಹಿಗ್ಗಿಸು : ಅಲಾಕಿಕವ್ಯಕ್ತಿಗಳು ಕುಂಡಿತವಾದ 


40 


ಜೀವನವನ್ನೂ ಸಾಹಿತ್ಯವನ್ನೂ ತಮ್ಮ ಆಂತರಿಕಬಲದಿಂದ ವಿಕಾಸಗೊಳಿಸಬಹುದು 
(ಕಸಾಚ. ಒ). [ವಿಕಾಸ + ಕೊಳ್‌, + - ಇಸು 


ವಿಕಾಸಗೊಳ್ಳು (ಕ್ರಿ). ೧. ವಿಸ್ತಾರವಾಗು ; ಹಿಗ್ಗು : ಆಂಟಿಮೊನಿ. . . ಪೆಡಸಾದ 


45 


ಲೋಹವಾದರೂ ಕರಗಿ ಗಟ್ಟಿಯಾಗುನಾಗ ವಿಕಾಸಗೊಳ್ಳುವ ಗುಣವನ್ನು ಪಡೆದಿದೆ 
(ಕವಿಕೋ. 1, ೧೯೬). ಬೆಳೆದು ಮಾರ್ಪಡು : ಬ್ರಾಹ್ಮಿಲಿಪಿ ಪಹ್‌ಲವಿಯ 
ಅರಮೇಯಿಕ್‌ . . . ಲಿಪಿಯಿಂದ ವಿಕಾಸಗೊಂಡಿದೆ (ದ್ರಾವಿವಿ. ೪೯). 

(ವಿಕಾಸ 3- ಕೊಳ್ಳು (ಆ ಕೊಳ್‌) 


೮ 
ಅಡ್‌ 


ವಿಕಾಸನ (ನಾ). ವಿಸ್ತರಿಸುವಿಕೆ ; ಅರಳುವಿಕೆ : ಶಶೃದ್ಧಿಕಾಸನಹ್ರಾಸನಕ್ರಮಗಳಿಂ 


ವಿಕಾಸಲಕ್ಷ್ಮಿ 


ವಿಶ್ವದಲಿ ನರ್ತಿಸುತೆ ಪೌರುಷೋನ್ನತಿಯೊಳ್‌ ಸ್ವಸ್ಪರೂಪವನರಸುವಾಟ ಪರಚೇತನದ 
ಹೃಷ್ಮದ್ದಿಲಾಸವೆಲೊ (ಮಂಳುಕ. ೫೩೧). [ಸಂ.] 
ವಿಕಾಸಲಕ್ಷ್ಮಿ (ನಾ). ೧. ಅರಳುವ ಶೋಭೆ. ೨. ಸಂತೋಷದ ಸಮೃದ್ದಿ, - 
ಆಧಿಕ್ಕ. ೧,೨ : ಲಕ್ಷ್ಮೀಮಹಾದೇವಿ ಕಮಳಿನೀಲಕ್ಷ್ಮಿಯಂತೆ ವಿಕಾಸಲಕ್ಷ್ಮಿ 
ಯನಪ್ಪುಕೆಯ್ದು (ಮಲ್ಲಿಪು ೪-೫೯). ಸಂ. ವಿಕಾಸಲಕ್ಷ್ಮೀ। 
ವಿಕಾಸವಾದ (ನಾ). (ವಿಜ್ಞಾನ] ಜೀವವು ಕ್ರಮಕ್ರಮವಾಗಿ ಮಾರ್ಪಡುತ್ತ 
ಬೆಳವಣಿಗೆ ಹೊಂದುವುದೆಂಬ ವಾದ ; ಉತ್ಕ್ರಾಂತಿವಾದ : ""ಗರ್ಭಧಾರಣ 
ವಾಗುವುದರಿಂದ ಭ್ರೂಣವು ಹೊಸದಾಗಿ ಸೃಷ್ಟಿಯಾಗುವುದಿಲ್ಲವೆಂದೂ, ಹಿಂದಿನಿಂದ 
ಬಂದದ್ದೇ ವಿಕಾಸವಾಗುವುದೆಂದೂ ಹೇಳುವ ವಾದ ; ವಿಕಾಸವಾದ ; ಪರಿಣಾಮವಾದ'' 
(Teoery of Evolutica. ಇಂಕನಿ) ; ಡಾರ್ವಿನ್ನನು ವಿಕಾಸವಾದವನ್ನು ಆರಂಬಿಸಿದ 
(ಜೀವಾತ್ಮ. ೧೭೦). "ಪರಿಣಾಮವಾದ' ಪರಾ. [ಸಂ.। 
ವಿಕಾಸಿ (ಗು). ೧. ಅರಳುವ ; ಹಿಗ್ಗುವ. ೨. ಸ್ಫುಟವಾಗುವ ; ಪ್ರಕಟವಾಗುವ ; 
ಗೋಚರಿಸುವ ಆ ದಿವ್ಕಾನುಭಾವಂ ಐರಾವತಗಜಕುಂಭಸ್ತಾರಣವಿಶ್ಲಥ 
ವಿಕಾಸಿಕೇಯೂರಂ ಕೇಯೂರದೊಳೊರಸೆ ಸುರೇಂದ್ರನೊಳೋರಾಸನಮಿರ್ಪನರ್ಹ 
ದಾಸ್ಥಾಯಿಕೆಯೊಳ್‌ (ಶಾಂತಿಪು ೫-೧೫೩). |ಸಂ. ವಿಕಾಸಿನ್‌] 
ವಿಠಾಸಿಸು (ಕ್ರಿ). ಅರಳಿಸು ; ಹಿಗ್ಗಿಸು : ಮಾಯಿದೇವಾರ್ಯ ದೇಶಿಕೋದ್ಭಾನು 
ಮನ್ಮಖಾಂಬುಜಮಂ ವಿಕಾಸಿಸುಗೆ ನಿಜತೇಜದಿ೦ (ವದ್ಮರಾ ೧-೧೮). 
[ವಿಕಾಸನ + - ಇಸ್ಫು| 
-ವಿಕಾಳಿಸು (ಕ್ರಿ). ಅತಿಶಯವಾಗು : ಕಾಳಿಮದ ಕೂಟಮೆನಗಿಲ್ಲೆಂಬ ಮುಳಿಸತಿ 
ವಿಕಾಳಿಸಲಮಲಕೀರ್ತಿಕಾಂತೆ ಪೊಜಮಟ್ಟು ಲೋಕಾಳಿಯಂ ತಿರುಗುವಳೆನಲ್ಕೆ 
ರಾಮನ ಯಶೋವಿಸ್ತರವನೇವೊಗಳ್ಳೆನು (ಜೈಮಿಭಾ. ೧೮-೧೪). "ವಿಟಾಳಿಸು', 
"ವಿತಾಳಿಸು' ಪರಾ: |ವಿಕಾಳ ? ೬ - ಇಸ್ಕು] 
ಎಕಿರ (ನಾ). ೧. ಎರಚಿದ ವಸ್ತು ; ಚೆಲ್ಲಿದ ಪದಾರ್ಥ. ೨. ಹಕ್ಕಿ ; ಪಕ್ಷಿ : 
““ವಿಕಿರಂ ನಗೌಕಸಂ ವಾಜಿ ದ್ವಿಜಂ ಪಕ್ಷಿ'' (ಮಂಗರಾ ೫-೧). ೩. ಬಾವಿ ; ಕೂಪ. 
೪. ವೃಕ್ಷ ; ಮರ. ೫. ಹಬ್ಬುಗೆ ; ಪ್ರಸಾರ : ಆಯತಾಕ್ಷಿಯರಾಗಳಲರ್ಗಳಂ 
ಚೆಲ್ಲಿದರ್‌ . . . ಕಟಾಕ್ಷದ ಮರೀಚಿಗಳ ವೀಚಿಗಳ ವಿಕಿರದೊಡನೆ (ಜೈಮಿಭಾ. ೨೯-೧೧). 
[ಸಂ.) 
ವಿಕಿರಣ (ನಾ). .೧. ಚೆದರುವಿಕೆ ; ಕೆದರುವಿಕೆ : ಕೇಶವ ತನ್ನ ವ್ಯಕ್ತಿತ್ವದಲ್ಲಿ 
-ಘಟಕಗಳ ವಿಕಿರಣದಿಂದ ತ್ರಸ್ತನಾಗಿದ್ದಾನೆ (ಹೊಸಕ್ತಿ, ೨೯೬). ೨. ಪ್ರಸಾರ ; ಹರಡಿಕೆ . 
೩. ಹರಿದು ಹಾಕುವಿಕೆ ; ಛಿನ್ನವಿಚ್ಛಿನ್ನಗೊಳಿಸುವಿಕೆ. ೪. ಕೊಲೆ; ಹಿಂಸೆ. 
೫. ಅರಿವು ; ಜ್ಞಾನ. ೬. ಎಕ್ಕದ ಗಿಡ ; ಅರ್ಕ. ೭. (ಭೌತಶಾ] 
ಮಾಧ್ಯಮದ ಸಹಾಯವಿಲ್ಲದೆ ಬೆಳಕಿನ ಕಿರಣಗಳಂತೆ ಪ್ರಸರಿಸುವಿಕೆ : 
ನಿರ್ವಾಯುಸ್ಮಳದಲ್ಲಿಯೂ (೪೩೦೦೬17) ಆನಿಲಗಳಲ್ಲಿಯೂ ಶಾಖವು ವಿಕಿರಣದ 
(Radiation) ಮೂಲಕ ಹರಡುತ್ತದೆ (ಶಿಲ್ಪನಾ ೧೧). [ಸಂ.1 
ವಿಕೀರಣ (ನಾ). ಎಕ್ಕದ ಗಿಡ ; ಆರ್ಕ : ""ಅರ್ಕಾಹ್ವಃ. . . ವಿಕೀರಣನ ಮಂದಾರ;, 
ಆರ್ಕಪರ್ಣಃ - ೭ ಮೈಗಿಡ, ಯಕ್ಕೇಗಿಡ, ಸೂರ್ಯವೃಕ್ಷ'' (ಸಿದ್ಧಾಂತಿ. ೧೩೦). [ಸಂ.] 
ವಿಕೀರ್ಣ (ಗು). ೧. ಚೆದರಿದ ; ಕೆದರಿದ ; ಹರಡಿದ : ಪಾನಪ್ರದೇಶದಂತೆ 
ಪರಿಗತಮಧುಕೋಶಶತಮುಂ  ವಿಕೀರ್ಣವಿವಿಧಕುಸುಮಮುಂ ಓತಿ 
ಮುನಿಜನಸೇವಿತಮುಮೆನಿಪುದು (ಕಾದಂಪೂ. ೧೦೦). ೨. ಆವರಿಸಿದ ; ತುಂಬಿದ : 
ಸಹಂಹಗಜವೃಷಭಗರುಡಮಯೂರಚಂದ್ರಾರ್ಕಹಂಸಾರವಿಂದಚೆಕ್ರಾಭಿಧಾನದ್ವಜ 
ವಿಕಿರ್ಣಾಪತಾಕಾವನೀಪರಿವೃತಮುಂ (ತತ್ತ್ವಪ್ರ. ೧೭೨) ; ಬುಧತಾತನ ತಿಳಿಜೊನ್ನಂ 
ವಿದಿತಾಶಾವಳಿವಿಕಿರ್ಣಾಪೂರ್ಣವಿಲಾಸಂ (ಹಮ್ಮೂರ. ೨-೬೩). ೩. ವಿಶಾಲವಾದ : 
ಧನುರ್ಗುಣವೇಗತಾಡನಾಕಳಿತವಿಕೀರ್ಣಕೋಷ್ಮಮನೆ ಕೂರ್ಮವಿನಿಷ್ಠುರ ಪೃಷ್ಠಭಾಗ 
ಮೆಂದಳಘುತರಾಂಸಮಂ ದಿಗಿಭಕುಂಭಮಿದೆಂದು ಧರಿತ್ರಿ ಬಂದು ನಿಶ್ಚಳತೆಯಿನಿರ್ಪಳಲ್ತೆ 
ಭುಜಮಂಡಳದೊಳ್‌ ವಸುಧಾಧಿನಾಥನಾ (ಚಂದ್ರಪು. ೩-೨೧). ೪. ಸೀಳಿದ ; ಹರಿದ. 
೫. ಹೆಸರಾದ ; ಪ್ರಸಿದ್ಧವಾದ ; ವಿಖ್ಯಾತವಾದ. ಸಂ] 


೭೮೭೩ 


ದ 
೦ 


20 


25 


30 


45 


ವಿಕೃತಾಂಗ 


ಎಕುದ್ರಕ (ನಾ). [ನಾಟ್ಕ] ನೃತ್ಯದ ಒಂದು ಭಂಗಿ : ವಿಕುದ್ರಕ ಕುದ್ರಕಮೆಂಬ 
ಬೇದದೊಳ್‌ ಪರಿಣತಿ ರಂಜಿಸುತ್ತುಮಿರೆ ರಂಜಿಸಿದರ್‌ ಪೊಸದೇಸೆಕಾರ್ತಿಯರ್‌ 
(ಅಜಿಪು. ೫-೬೧). "ಕುದ್ರಕ' ಪರಾ. (ಗ 

ವಿಕುರ್ವಾಣ (ಗು). ೧. ಮನಃಸ್ಥಿತಿ ಅಥವಾ ರೂಪವನ್ನು ಬದಲಿಸುವ. 
೨. ಸಂತೋಷಪಡುವ ; ಹರ್ಷಗೊಂಡಿರುವ. (ನಾ). ೩. ಸಂತೋಷದಿಂದ 
ಕೂಡಿರುವವನು : ""ಹರ್ಷಮಾಣಃ, ವಿಕುರ್ವಾಣಃ ಪ್ರಮನಾಃ ಹೃಷ್ಟಮಾನಸು - 
೪ ಸಂತೋಷದಿಂದ ಕೂಡಿದ ಮನಸ್ಸುಳ್ಳವನು'' (ಸಿದ್ಧಾಂತಿ. ೩೨೪). [ಸಂ.) 

ಎಕೂಣಿತ (ನಾ). [ನಾಟ್ಕ] ನಾಟ್ಕಮುದ್ರೆಯಲ್ಲಿ ತೋರುವ ಮೂಗಿನ ಆರು 
ವಿನ್ಕಾಸಗಳಲ್ಲಿ ಒಂದು ; ಔ ""ಮೂಗನ್ನು ಸಂಕುಚಿಸುವುದು ಎಂದರೆ 
ಮುದುರಿಸುವುದು. ಹಾಸ್ಕ, ಅಸೂಯೆ, ಜುಗುಫ್ಸೆ ಇವುಗಳಲ್ಲಿ ಇದನ್ನು 
ವಿನಿಯೋಗಿಸಬೇಕು'' (ಲಾಸ್ಮರಂ. ೨೭೬ ಗಡ್ಮಾನುವಾಡ) : ಪತ್ತಲ್‌ಹಾಸ 
ಜುಗುಪ್ಸಾವೃತ್ತಿಯೊಳೆ ವಿಕೂಣಿತಾಖ್ಯನಾಸಿಕಮೆನಿಕುಂ (ಲಾಸ್ಮರಂ. ೩-೭೪). 

[ಸಂ. ವಿಕೂಣಿತಾ। 

ಎಕೃತ (ಗು). ೧. ಬದಲಾದ ; ರೂಪಾಂತರ ಹೊಂದಿದ ; ವೃತ್ಕಾಸವಾದ. 
೨. ಭಯಂಕರವಾದ : ಚೀರಿದತ್ತೊಂದು ರಣಶಕುನಿ, ಕಿವಿಗೊಟ್ಟು ಕೇಳ್‌, 
ದುಶ್ಮಕುನಗರ್ಭತವಿಕೃತ ವಿಕಟರವದಿಂದೆ! ೮೦-೨೨೧೭). 
೩. ವಿಕಾರರೂಪವನ್ನು ತಳೆದ. ೪. ರೋಗಿಷ್ಠವಾದ. ೫. ಕೆಟ್ಟ ; ದುಷ್ಟ : 
ಇದೇನಘಟಮಾನಮೋ ವಿಕೃತಘೋರ ಸಂಸಾರಂ (ಸುಕುಮ. ೪-೬೧). ೬. ಅಸಹ್ಮ 
ಬರುವಂತಹ ; ಜುಗುಪ್ಸೆಯನ್ನುಂಟು ಮಾಡುವ. (ನಾ). 
೭. ಬದಲಾದವನು ; ಬದಲಾವಣೆಗೆ ಒಳಪಟ್ಟವನು : ಸಂಕುಚಿತದೃಷ್ಟಿಗೆ 
ವಿಕೃತನಾದಂತೆ ಕಂಡರೂ ಆ ಮೂಲವಸ್ತುವು ಅಥವಾ ಪರಮಾತ್ಮನೂ ಅಚ್ಚು ಅಳಿಯದೆ 
ಇದ್ದಕ್ಕಿದ್ದ ಹಾಗೆಯೆ ಇರುವನು (ವಚರ. ೯). ೮. ಕುರೂಪ ; ವಿದ್ರೂಪತೆ : ಶ್ರೀ 
ಎಂದರೆ ಸೌಂದರ್ಯವೆಂಬ ಅರ್ಥವಿರುವಂತೆ ಆಶ್ರೀ ಎಂದರೆ ವಿಕೃತವೆಂದೂ ಅರ್ಥವಿದೆ 
(ಸಾಂಧೊ ೪೪). ೯. ಜುಗುಪ್ಸೆ ; ಅಸಹ್ಯ : ವಿಕೃತಕ್ಕೆ ಸಂದ ನಾಗ್ನ್ನಮುಮಪಹಿಂಸೆಯೆಂಬ 
ಜನವಾದಮುಮಲ್ಲದೆ ಪೇಟ ಜೀವತತ್ವಮುಮನಜೀವತತ್ವ(ಮು]ಮನೆತ್ತಟ್‌ವರ್‌ 
ಜಿನತತೃತಾತ್ಟಿಕರ್‌ (ತಾಂತಿಪ್ರ. ಆ-೧೩೨). ೧೦. ವಿಚಿತ್ರವಾದುದು ; ಅಸಾಮಾನ್ಮ 
ವಾದುದು : ಜಂಬಾರಿ ವಿಕೃತಮಾಡುವ ರಂಭಾನಟಿಯಂತೆ ಲಾಸ್ಮದೊಳ್‌ 
ತಾಂಡವಮುಬಜ್ಞೃಂಭಿಸೆ ಗಣಿಕೆಯರೊಡನಾರಂಭಿಸಿದರಪೂರ್ವ ನರ್ತನಾರಂಭಣಮಂ 
(ಶಾಂತಿಪು. ೧೦-೬೪). ೧೧. ರೋಗಿ ; ಕಾಯಿಲೆ ಇರುವವನು : ""ಗ್ಲಾನಃ ಗ್ಲಾಸ್ಸುಃ 
ಆಮಯಾವೀ, ವಿಕೃತ: . . . ಆಭ್ಕಾಂತ: -೯ ರೋಗ ಉಳ್ಳವನ ಹೆಸರುಗಳು'' 
(ಸಿದ್ಧಾಂತಿ. ೧೮೫). ೧೨, ಮನಸ್ಸಿನ ವಿಕಾರ ; ಮನೋವಿಕಾರ : ಲಿಂಗ ಮೂರ್ತಿ 

ಇಳರ್ಚನಾಸಕ್ತಂಗೆ ನಿದ್ರಾಹಾರಮೈಥುನಸಂಗಭಯವಿಕೃತಂಗಳೆಂದುಂ ಹೊಂದದು 

€ನನಾದವನು ; ದೈನ್ಕಾವಸ್ಥೆಗೆ ಗುರಿಯಾದವನು : 
“"ವಿಕೃತ೩ ವಿಪ್ರಲಬ್ಧಃ - ಈ ೨ ದೈನ್ಮಂಬಟ್ಟವಂ'' (ಹಲಾಯು. ೯೩-೨೨೮) ; "" ವಿಕೃತಂ 
ಎಪ್ರಲಬ್ಬನೆನೆ ಸಲೆ ದೈನ್ಮನಕ್ಕು'' (ಮಂಗರಾ. ೩೨-೨೧). (ಸಂ.) 

ವಿಕೃತಕಾಮ (ನಾ). ಅಶ್ಲೀಲವಾದ ಕಾಮಚೇಷ್ಟೆ ; ಅಸಭ್ಯವಾದ 
ಲೈಂಗಿಕಭಾವ : ನೆರೆಯಲ್ಲಿರುವ ಮ್ಯಾಢೂಸ್‌ನ ವಿಕೃತಧರ್ಮಶ್ರದ್ಧೆ, ವೆಸ್ಟ್‌ 
ಇಂಡಿಯನ್‌ನ ವಿಕೃತಕಾಮ ಅವನಿಗೆ ಅಪ್ರಿಯವಾಗಿವೆ (ಹೊಸಕಿ. ೨೯೦). (ಸಂ.] 

ಎಕೃತದಂತ (ನಾ). ೧. ವಕ್ರವಾದ ಹಲ್ಲು. ೨. ವಕ್ರವಾದ ಹಲ್ಲುಳ್ಳವನು : 
ಚಾಪವೃಷಮೇಷವಾಗಿರೆ ಪಾಪಾಲೋಕನದೆ ವಿಕೃತದಂತನೆನಿಕ್ಕುಂ (ಜಾತ. ೨೧-೨೦). 

[ಸಂ.] 

ಏಕೃತವೇಷಿ (ನಾ). ಅಸ್ವಾಭಾವಿಕವಾದ ವೇಷವನ್ನು ತೊಟ್ಟವನು : 

1 ಸುದತಿಯರು ಮೈಮಜ್‌ತಿವನ ಬೆಂಬತ್ತಿ ಫೋಪುದು ಚೋದ್ಕವೀ ವಿಕೃತವೇಷಿ ಯಾರು 
(ಎ. ೫-೧-೧೯) ([ಸಂ. ವಿಕೃತವೇಷಿನ್‌] 

ವಿಕೃತಾಂಗ (ನಾ). ೧. ವಿಕಾರವಾದ ದೇಹ ಭಂಗಿ : ವಿಕೃತಾಂಗ ವೇಷಭಾಷಾಪ್ರಕಾರ 
ಕೃತಹಾಸಹೇತುಕಂ ೨. ವಿರೂಪಗೊಂಡ 


(ಚಿತ್ರಾಂಗ. 


(ಬಸಪ ೪೩-೯೨), ೧೩. 


ಹಾಸ್ಮಂ ' (ಕಾವ್ಕಾವ. ೮೦೯). 


ವಿಕೃತಾಂಗಿ 


ಶರೀರವುಳ್ಳವನು ; ವಿಕಾರವಾದ ಶರೀರವುಳ್ಳವನು: ವಿಕೃತಾಂಗರ್‌ 
ವಿಕೃತಾಯುಧರ್‌ ವಿಕೃತವೇಷರ್‌ ಪೂಣ್ಮೆಯಿಂ ದಾನವಾಂತಕನೊಳ್‌ ತಳ್ಲಿಟ್‌ದು . . . 
ದೆಸೆಬೀಲ್ಲಂ ಪಾಜೌದರ್‌ ಬೇಗದಿಂ (ಜಗವಿ. ೧೮-೧೨). (ಸಂ) 

ವಿಕೃತಾಂಗಿ (ನಾ). ವಿದ್ರೂಪವಾದ ದೇಹವುಳ್ಳವನು : ಏನಾದುದೋಯೆನುತ್ತಂ 
ಪಿತಾಮಹನ ದೈನ್ಮಾನನವನೀಕ್ಷಿಸುತ ನುಡಿದನಾ ವಿಷ್ಣು ವಿಕೃತಾಂಗಿಗಳ ಪರಿಕಿಸುತ್ತ 
(ವೀತೈಪು. ೩-೧೬-೩೦). [ಸ0. ವಿಕೃಯಾಂಗಿನ್‌) 

ವಿಕೃತಿ (ನಾ). ೧. (ಮನಸ್ಸು , ಉದ್ದೇಶ, ಆಕಾರ, ವಸ್ತು ಮೊದಲಾದುವುಗಳ) 
ಬದಲಾವಣೆ ; ವೃತ್ಕಾಸ ; ಮಾರ್ಪಾಡು. ೨. ಬೇನೆ ; ರೋಗ. ೩. ಉದ್ರೇಕ ; 
ಉದ್ವೇಗ. ೪. ಕೋಪ; ಕ್ರೋಧ. ೫. ಭಟ್ಟಿಯಿಳಿಸಿದ ದ್ರವ ; ಅರ್ಕ. 
೬. ಕುರೂಪ ; ವಿಕಾರ : ಕಾಣಿಸಿತೊಂದು ದಸ್ಮು ಶಿಶು, ಮುಳ್‌ ಮಣ್ಣು 
ತರಗೆಲೆಯಿಡಿದ ನೆಲದ ಮೇಲಿರುವೆ ಮುತ್ತಿ, ಹಾ, ವಿಕೃತಿ ವಕ್ರತೆ ರೂಹುಗೊಂಡಂತೆ ! 
(ಶ್ರೀರಾಮಾ. ೨೨-೫೬೦). ೭. ಆರುವತ್ತು ಸಂವತ್ಸರಗಳಲ್ಲಿ ಇಪ್ಪತ್ತುನಾಲ್ಕನೆಯ 
ಸಂವತ್ಸರ : ಮತ್ತಮಾ ವರ್ಷವೇ ಪ್ರಭವ . . . ವಿಕೃತಿ... ಅಕ್ಷಯವೆಂದಜುವತ್ತು 
ತೆಅನಾಗಿಹುದು (ಎವೇಕ. ೨೬೩). ೮. [ಛಂದ] ಪ್ರತಿಪಾದದಲ್ಲಿ ಇಪ್ಪತ್ತುಮೂರು 
ಅಕ್ಷರಗಳಿರುವ ಒಂದು ಛಂದೋವೃತ್ತ : ಉಕ್ತಿ ಅತ್ಮುಕ್ತೆ . . . ವಿಕೃತಿ ಸಂಕೃತಿ 
ಅತಿಕೃತಿ ಉತ್ಪತಿ ಎಂದಿಪ್ಪತ್ತಾಜು ಛಂದಂಗಳಕ್ಕುಂ (ಛಂದೊಂಬು. ೧-೪೬ ವ. ೯. [ವ್ಯಾಕ] 
ದೀರ್ಥಸ್ವರ : ಸಪ್ತವರ್ಣಂ ಪ್ರಕೃತಿ ನವವರ್ಣಮದು ವಿಕೃತಿ ಷೋಡಶಂ 
ಸ್ವರಗಳಿನಿಸಿದುವು (ರಾಘಚ. ೨-೫೬). ೧೦. [ಸಾಂಖ್ಯ] ಮೂಲವಸ್ತುವಿನಿಂದ 
ಉದ್ಭವಿಸಿದ ಇನ್ನೊಂದು ರೂಪ ; ಪ್ರಕೃತಿಯಿಂದ ಹುಟ್ಟಿದುದು : ಪುರುಷನು 
ಪ್ರಕೃಶಿಯೂ ಅಲ್ಲ ವಿಕೃತಿಯೂ ಅಲ್ಲ ಎಂದು ಸಾಂಖ್ಯರು ಹೇಳುತ್ತಾರೆ 
(ಬ್ರಹ್ಮಭಾ. ೯೮ ಆಟ). ೧೧. [ಯೋಗ] ಪ್ರಕೃತಿ, ಪ್ರಕೃತಿವಿಕೃತಿ, ವಿಕೃತಿ ಮತ್ತು 
ಉದಾಸೀನವೆಂಬ ನಾಲ್ಕುಬಗೆಯಾದ ವ್ಯಾವಹಾರಿಕ ವಸ್ತು: ಭುವನದಿಂ ಧರೆ 
ಧರಣಿಯಿಂದುದ್ಭವಿಸಿತೋಷಧಿ ಓಷಧಿಗಳಿಂದವತರಿಸಿ ತಾನಾದಿಪುರುಷಪ್ರಕೃತಿವಿಕೃತಿಗಳು 
(ಕುವ್ಮಾಉ. ೪-೬) ; ವಿಕೃಶಿಯೆಂದರೆ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮನಸ್ಸು 
ಪ್ರಾಣ ಎಂದು ಹನ್ನೆರಡು (ಹಿಂದೂ. ೧೯೪). ೧೨. ನಲವತ್ತೈದು ಬಗೆಯ ಮಂತ್ರ 
ಸಾಧನಗಳಲ್ಲಿ ಒಂದು : ಮಾತೃಕಾಚಕ್ರ ಸರ್ವತೋಭದ್ರ . . . ವಿಕೃತಿ... 
ಪಂಚಚತ್ಪಾರಿಂಶನ್ಮಂತ್ರಸಾಧನಗಳೊಳು ಪ್ರಚ್ಞೆಗೊಂಡು (ಎವೇಕ 60.೧೩. [ಸಂಗೀತ] 
ಒಂದು ಬಗೆಯ ಹಾಡಿನ ರೀತಿ (7?) : ದರು ಪರಿ ವಿಕೃತಿ ವಿಂದಾಣವೆಂಬ 
ಚರ್ತುರ್ವಿಧದಂಡಿಯಲ್ಲಿ . .. ಪಾಡಿ ಮೋಹಿಸುವ ಗಾಯಕರಿಂ (ವಿವೇಕ. ೧೯೦). (ಸಂ. 

ವಿಕೃತಿದೋಜು (ಕ್ರಿ). (ಹಾಸ್ಕಕ್ಕಾಗಿ) ಮುಖ, ಮೈ ಮೊದಲಾದುವುಗಳಲ್ಲಿ 
ವಿಕಾರಗಳನ್ನು ತೋರು; ವಕ್ರಭಂಗಿ, ವಕ್ರಮುದ್ರೆಗಳನ್ನು ತೋರು : 
ಬಹುವಿಧವಿಕಟವೇಷದಿಂ ವಿಕೃತಿ[ಪಾಲಾ.ತ|ದೋಟ್‌ ನಗೆಯಂ ಬೀಜ್‌ ನಲಿದು ನರ್ತಿಪ 
ಭೃಂಗಿರಿಟಿಯಿ೦ (ಶಬಶಂ. ೧-೭೯ ವು. [ವಿಕೃತಿ * ತೋಳು। 

ವಿಕೃತಿಸ್ವರ (ನಾ). ೧ ಎ ವಿಕೃತಿ ೯ : ಸಿದ್ಧನಂಬೇಶನೆಂಬ ವೀರಶೈವಕವಿ . . . 
ಪ್ರಸ್ವಸ್ಟರಗಳನ್ನು '“ಪ್ರಕೃತಿಸ್ಟರ''ಗಳೆಂದೂ, ದೀರ್ಥಸ್ವರಗಳನ್ನು "ವಿಕೃತಿಸ್ತರ''ಗಳೆಂದೂ 
ಹೆಸರಿಸಿದ್ದಾನೆ (ಹತೋ. ೧೬). ೨. [ಸಂಗೀತ] ರಿ, ಗ, ಮ, ಧ ಮತ್ತು ನಿ ಎಂಬ 
ಸ್ವರಗಳು : ಉಳಿದ ಮಷಭ, ಗಾಂಭಾರ, ಮಧ್ಮಮ, ಧೈವತ, ನಿಷಾದಗಳು ಪಧಕದಲ್ಲಿ 
ಕಾಣಿಸಿರುವ ನಿರ್ದಿಷ್ಟಶ್ರುತಿಗಳನ್ನೇ ಅಲ್ಲದೆ, ವೃತ್ಮಸ್ತ ಪ್ರುತಿಸಂಖೈಗಳನ್ನೂ ಹೊಂದಿ, 
ಧ್ವನಿಭೆದ ಪ್ರಕಟಿಸುವ ಕಾರಣ ವಿಕೃತಿಸ್ಟರಗಳೆನಿಸಿಕೊಂಡಿವೆ (ಸಂಗೀಚಂ. ೧೫). [ಸಂ.) 

ವಿಕೃಷ್ಟ (ಗು). ೧. ಎಳೆದಾಡಿದ. ೨. ಸೆಳೆದುಕೊಂಡ ; ಆಕರ್ಷಿಸಿದ. 
೩. ವಿಸ್ತರಿಸಿದ ; ನೀಳಗೊಳಿಸಿದ. ೪. ಶಬ್ದಮಾಡಿದ ; ಧ್ವನಿ ಮಾಡಿದ. 
(ನಾ). ೫. [ನಾಟ್ಕಿ] ಮೂಗಿನ ಆರು ಬಗೆಯ ವಿನ್ನಾಸಗಳಲ್ಲಿ ಒಂದು ; 
1” ""ಮೂಗನ್ನು ಅರಳಿಸುವುದು, ರೋಷ, ಪೀಡೆ, ಹದರಿಕೆ, ವಾಸನೆ 
ನೋಡುವುದು ಇವುಗಳಲ್ಲಿ ಇದನ್ನು ವಿನಿಯೋಗಿಸಬೇಕು'' (ಲಾಸ್ಕರಂ. ೨೭೬ 
ಗಡ್ಮಾನುವಾದ) : ಅತ್ಮಂತರೋಷದಿಂದೌನ್ನತ್ಮದೆ ಮೂಗರಲ್ಲ ಭಾವಮದುವೆ ವಿಕೃಷ್ಟಂ 

[ಸಂ.] 


ಎಂಬ 


(ಲಾಸ್ಕರಂ. ೩-೭೪). 


೭೮೭೪ 


10 


15 


35 


40 


45 


ವಿಕ್ರಮ 


ಎಕೃಪ್ಪಿ (ನಾ). [ನಾಟ್ಕ] ಇಪ್ಪತ್ತು ಬಗೆಯ ಕೈಚಲನೆಗಳಲ್ಲಿ ಒಂದು : ಧೂನನ, 
ಶ್ಲೇಷ . . . ಆಕೃಷ್ಟಿ, ವಿಕೃಷ್ಟಿ ... ತರ್ಜನ - ಈ ಇಪ್ಪತ್ತು ಕರಕರ್ಮಬಭೇದಂಗಳ್‌ 
(ಶಾಸ್ಕರಂ. ೪-೧. ವ).  [ಸಂ.1 

ವಿಕೇಂದ್ರೀಕರಣ (ನಾ). ಒಂದು ಕೇಂದ್ರದಲ್ಲಿ ಒಟ್ಟುಗೂಡಿಸಿರುವ ಆಡಳಿ 
ತಾಧಿಕಾರ, ಉದ್ದಿಮೆ, ವೃವಸಾಯ ಇತ್ಯಾದಿ ವ್ಯವಸ್ಥಿತ ಕಾರ್ಯಕಲಾಪ 
ಗಳನ್ನು ಪ್ರತೈೇಕಿಸಿ ಬೇರೆ ಬೇರೆ ಸ್ಥಳಗಳಿಗೆ ಹಂಚುವಿಕೆ ; ಸ್ಮ್ಥಳ:ಯ ಅಧಿಕಾರಕ್ಕೆ 
ಕೆಲವು ಬಾಬುಗಳನ್ನು ವರ್ಗಾಯಿಸುವಿಕೆ : ಆಡಳಿತದಲ್ಲಿ ವಿಕೇಂದ್ರೀಕರಣವನ್ನು 
ತರುವುದು ಪ್ರಜಾಪ್ರಭುತ್ವದ ಬಹುಮುಖ್ಯವಾದ ಅಂಶ (ರ). "ವಿಕೇಂದ್ರೀಕರಿಸು' 
ಪರಾ. ಸಂ.) 

ಎಕೇಂದ್ರೀಕರಿಸು (ಕ್ರಿ). ಒಂದು ಕೇಂದ್ರದಲ್ಲಿಯೆ ಒಟ್ಟುಗೂಡಿರುವ ಅಧಿಕಾರ 
ಮೊದಲಾದುವನ್ನು ಬೇರೆ ಬೇರೆ ಕೇಂದ್ರಗಳಿಗೆ ಹಂಚು ,--ವಿಂಗಡಿಸು : 
ಜವಾಬ್ದಾರಿಯನ್ನು ಅಗತ್ಯವರಿತು, ಔಚಿತ್ಯವರಿತು ವಿಕೇಂದ್ರೀಕರಿಸುವುದು ಒಳ್ಳೆಯದು 
(ಶಿಕ್ಷದ. ೩೧೯). [ವಿಕೇಂದ್ರೀಕರಣ 1 - ಇಸ್ಮು] 

ಎಕೋಪ (ನಾ). ೧. ಅತಿಶಯವಾದ ಸಂತಾಪ, -ಕ್ಟೋಭೆ. ೨. ಅನರ್ಥ ; 
ದುಷ್ಪರಿಣಾಮ. ೩. ಕೋಪ ; ಕ್ರೋಧ. 

ವಿಕೋಪಕ್ಕೆ ಮುಟ್ಟು ಎ ಪರಿಸ್ಥಿತಿ ಕೈಮಾರು ,-ಹತೋಟಿ ತಪ್ಪು ,- 

ಗಂಭೀರವಾಗು : ಗುಸುಗುಸು ಮಾತು ಒಂದು ದಿನ ವಿಕೋಪಕ್ಕೆ ಮುಟ್ಟಿ ದೊಡ್ಡ 
ಅನಾಹುತವಾಗುವದರಲ್ಲಿತ್ತಲ್ಲ (ಮೂರುದಾ ೧೫೨). ವಿಕೋಪಕ್ಕೆ ಹೋಗು ಸ ವಿಕೋಪಕ್ಕೆ 
ಮುಟ್ಟು : ಪ್ರಸಂಗ ವಿಕೋಪಕ್ಕೆ ಹೋಗಬಹುದೆಂದು ಸಂಕ್ಷೇಪವಾಗಿ ಬರೆಯಲಾಗಿದ್ದಿತು 
(ರಂಗರೊ£ ೭೦). |ಸಂ.] 

ವಿಕೋಶ (ಗು). ೧. ಹೊದಿಕೆಯಿಲ್ಲದ ; ಅವರಣವಿಲ್ಲದ. ೨. ಒರೆಯಿಂದ 
ಹೊರಕ್ಕೆ ತೆಗೆದಿರುವ. (ನಾ). ೩. [ನಾಟ್ಕ] ಇಪ್ಪತ್ತು ಬಗೆಯ 
ಸಂಚಾರಿದೃಷ್ಟಿಗಳಲ್ಲಿ ಒಂದು ;॥ "“ರೆಪ್ಸೆಗಳನ್ನರಳಿಸಿ ಬಡಿಯದೆ ಆಲಿಗಳನ್ನು 
ತಿರುಗಿಸುವುದು'' (ಉಾಸ್ಮರಂ. ೨೭೧ ಗದ್ಮಾನುವಾದ) : ಶೂನ್ಯ, ಮಲಿನ, ಶ್ರಾಂತ . .. 
ವಿಕೋಶ, ವಿಭ್ರಾಂತ, ವಿಪ್ಣುತ, ತ್ರಸ್ತ, ಮದಿರೆ - ಈ ಇಪ್ಪತ್ತು ಸಂಚಾರಿದೃಷ್ಟಿಗಳು 
(ಲಾಸ್ಕರಂ. ೩-ಆ ವ). ([ಸಂ.| 

ವಿಕೋಶದೃಷ್ಟಿ (ನಾ). ಎ ವಿಕೋಶ ೩ : ಅಲರ್ದೆವೆಪೊಯ್ಮದೆಯಾಲಿಗಳೊಲವಿಂ 
ತಿರುಗಲ್‌ ವಿಕೋಪದೃಷ್ಟಿಯೆನಿಕ್ಕು೦ (ಲಾಸ್ಕರಂ. ೩-೩೬). 1ಸಂ.] 

ಎಕ್ಕ (ನಾ). ಆನೆಯ ಮರಿ ; ಮರಿಯಾನೆ : ನಡುವಿರ್ದೆಲ್ತರೆ ಪೋತವಿಕ್ಕಕಳಭಂಗಳ್‌ 
ಪಾಠಾ. ಚಿಕ್ಕಪೋತಕಲಭಂಗಳ್‌। ಕೂಡೆ ಸಾರ್ದಿರ್ಕೆಲಂಬಡದಿಂಬಿಂದೆಳೆಯಾನೆಗಳ್‌ 
ಬರೆ . . . ಯೂಧತಶಿಯಿಂ ಚೆಲ್ಪಾದುದಾ ಕಾನನ೦ (ಜಗಎ. ೧೬-೫); ಕದುಪಿನ 
ವಿ |ಪಾಠಾಂ. ಚಿ|ಕ್ಕ ಪೋತಕರಿಣಿ ಗಣಮಂ ನವಪಲ್ಲವಂಗಳಂ ಮುದಗೊಳಿ ಮುನ್ನೆ ಮೇಯಿಸಿ 
ಬಜಿಕ್ಕದು ಮೇದು. . . ಒಲೆದೂಡಿ ಪೊದಬ್ಬ ಶಯ್ಕೆಯೊಳ್‌ ಮದಕರಿ ಮುನ್ನಮೊಯ್ಲುರಿಸಿ 
ತಾಂ ಬಟಸಿಕಿರ್ಪುದು ರಮ್ಮಶಯ್ಕೆಯೊಳ್‌ (ಪಾರ್ಶ್ವಪು. ೪-೧೧೩). 'ಬಿಕ್ಕ' ಪರಾ. (ಸಂ. 

ವಿಕ್ಕಿರ (ನಾ). ಹಕ್ಕಿ ; ಪಕ್ಷಿ : ವಿಷ್ಕರ-ವಿಕ್ಕಿರ (ಶಮದ. ೨೬೫ ಪ್ರಯೋ) ; ಗರಿಯ 
ವಿಕ್ಕಿರನೊ ಕಿನ್ನರನೊ ಬಗೆವೆದೆಯ ಮಾಧುರಿಯನರುಹೆಮಗೆ 
“ವಿಕಿರ' ಪರಾ. (ಸಂ. ವಿಷ್ಕರ 


(ಗಿಳಿಎಂ. ೭-೭೩). 


| ವಿಕ್ರಮ (ನಾ). ೧. ಹೆಚ್ಚೆಯಿಡುವಿಕೆ ; ಪಾದನ್ಮಾಸ. ೨. ಹೆಜ್ಜೆ ; ಪಾದ ; 


ಆಡಿ : ಜಲದಾಧ್ಮಂಬರಮೆತ್ತಿದಂಫ್ರಿಯ ನಖಾಂಶುಶ್ರೇಣಿ ತಾರಾಗಣಚ್ಛಲ 
ದಿಂದಿರ್ಪಿನಮಿನ್ನುಮಂದವನಿಚಕ್ರಂ ವಿಕ್ರಮಕ್ಕೆಯ್ದದಾ ಬಲಿಯಂ . . ಮೆಟ್ಟಿ 
ರಸಾತಳಕ್ಕಿಲ್‌ಪಿದೆ ನೀಂ ವಾಮನಾಕಾರದಿಂ (ಜಗವಿ. ೧೧೫೯). ೩. ಪ್ರಯಾಣ ; 
ಸಂಚಾರ : ಭೂಪಾಲಕರು . . . ಗಂಗಾಕೂಲದುತ್ತರಭಾಗದಲಿ ಮಾಡಿದರು ವಿಕ್ರಮವ 
(ಕುವ್ಮಾಅ. ೧-೧). ೪. ಪರಾಕ್ರಮ ; ಶೌರ್ಯ : ವಿಕ್ರಮ।ಂ| ಕ್ರಮಮಾಂ ವಿಕ್ರಮದಾತನೆಂ 
(ಪಂಪಭಾ.೧೧-೯೨). ೨, ೪: ಆಕ್ರಮಿಪೆಡೆಯೊಳು ಮೂಜುಂ ವಿಕ್ರಮದಾಯಾಸಮಾಯ್ತು 
ಮುಂ ಚಕ್ರಿಗೆನುತ್ತಾಕ್ರಾಂತಸಮಸ್ತಜಗಚ್ಚಕ್ರಂ ನೃಪನೊಂದೆ ವಿಕ್ರಮಂ ನಗುತಿರ್ಕುಂ 
(ಕಾಡಂಪೂ.೯) ; ಅಂಬುಜನಾಬ'ನಂತೆ ವಿಸ್ತಾರಿತವಿಕ್ರಮಂ ದ್ಯುಮುಣಿಯಂತಿರೆ 


ವಿಕ್ರಮದರಿದ್ರ 


ಸತ್ಪದವರ್ಶಿಯೆಂಬುದೀ ಧಾರಿಣಿ ಮಾಚಿದೇವನರಪಾಳನಂ (ಎಕ. ೩1, ದಾವಣ. ೪೩-೫೭; 
316). ೫. ಶೂರ ; ಪರಾಕ್ರಮಿ : ಆಕ್ರಮಿಸಿದುದೀಗ ದ್ವಿಗುಣವಾದುದು ಬುದ್ಧಿ 
ವಿಕ್ರಮರಾದೆವೆನ್ನೊಡೆಯ (ಭಂಟ. ೬೯-೧೪೩). ೬. ವಿಷ್ಣುವಿನ ಒಂದು ಅವತಾರ ; 
ತ್ರಿವಿಕ್ರಮ : ಒಂದಡಿಯನಿಟ್ಟು ಹರಿ ಮತ್ತೊಂದಡಿಗಡಿಯೆತ್ತುವಾಗಳುಂ 
ವಿಕ್ರಮನಾದಂದಿನ ಸಂಸ್ಕಾರಂ ಬಿಡದೆಂದೆನೆ ಬಗೆಗೊಳಿಸಿದಂ ತಳರ್ನಡೆವೆಡೆಯೊಳ್‌ (ಜಗವ 
೩-೪೨. ೭. ಅರುವತ್ತು ಸಂವತ್ಸರಗಳಲ್ಲಿ ಒಂದು ; ಹದಿನಾಲ್ಕನೆಯ 
ಸಂವತ್ಸರದ ಹೆಸರು : ಸಡಗರದ ತಿಟ್ತಮ್ಮಂ ವಿಕ್ರಮಮೆಂಬ ವರ್ಷದೊ!ಳ್‌| 
ಗೋಶಹಸ್ರಮಿಟ್ಟೊ(0] (ಸಾಣಇ. xx, ೧೬-೪; 920). ೮. ಉಜ್ಜಯಿನಿಯ 
ಪ್ರಸಿದ್ಧರಾಜನಾಗಿದ್ದ ವಿಕ್ರಮಾದಿತ್ಯನ ಹೆಸರು : "ವಿಕ್ರಮಶಕ' ಪರಾ. 
೯. ಕಲ್ಯಾಣಿ ಚಾಲುಕ್ಕರ ರಾಜನಾಗಿದ್ದ ಆರನೆಯ ವಿಕ್ರಮಾದಿತ್ಕನ ಹೆಸರು: 
"ವಿಕ್ರಮವರ್ಷ' ಪರಾ. ೧೦. ಸಾಹಸಕೃತ್ಯ, ಕ್ರೀಡೆ, ವಿದ್ಯೆ ಇತ್ಯಾದಿಗಳಲ್ಲಿ 
ಸಾಧಿಸುವ ಅತ್ಮುಚ್ಛವಾದ ಮಟ್ಟ ; ಹಿಂದಿನ ದಾಖಲೆಗಳನ್ನು ಮಾರಿಸುವ 
ದಾಖಲೆ : ವಿಕ್ರಮ ಸ್ಥಾಪಿಸುವ ಮಕ್ಕಳೂ ಆಗಾಗ ಹುಟ್ಟುತ್ತಾರೆಂಬುದು ಆವರಿಗೆ 
ತಿಳಿದಿದೆ (ಗಾಪ. ೧೯. ೧೧. |ಅಶ್ವಶಾ। ಕುದುರೆಯ ಐದು ಬಗೆಯ 
ನಡಗೆಗಳಲ್ಲಿ ಒಂದು : ಬಿಂಕಂಬಡೆದುದು ವಿಕ್ರಮಮಂಕಿತಮುಪಕಂಠಮುಪಜ 
ಮುಪಜವಮೆಂಬಯ್ದುಂ ಕಣ್ಣೊಳಿಸುವ ಧಾರೆಗಳಿಂ ಕುದುರೆಯ ಕಾಲ್ಗೆ ಕೋಡಗಬ್‌ 
ಯೊಳವಕ್ಕುಂ (ಮಲ್ಲಿವು ೯-೩೬). [ಸಂ.| 

ವಿಕ್ರಮದರಿದ್ರ (ನಾ). ಪರಾಕ್ರಮಹೀನನಾದವನು ; ಹೇಡಿ : ನಿಮಗೆ ಸದರವೆ 
ಪಾರ್ಥನೆಲೆ ವಿಕ್ರಮದರಿದ್ರರಿಂ ವೃಥಾಸಂಭ್ರಮಿತರಿರಾ (ಕುವ್ಮಾದ್ರೋ ೧-೭೦). |ಸಂ.1 

ವಿಕ್ರಮವರ್ಷ (ನಾ). ಕಲ್ಕಾಣದ ಚಾಲುಕ್ಕರಾಜ ಆರನೆಯ ವಿಕ್ರಮಾದಿತ್ಯನು 
ತನ್ನ ಹೆಸರಿನಲ್ಲಿ ಸ್ಥಾಪಿಸಿದ ಶಕ : ಎಸೆವ ಸಕವರ್ಷಮಂ ಮಾಣಿಸಿ 
ವಿಕ್ರಮವರ್ಷಮೆಂದು ತನ್ನಯ ವೆಸರಂ ವಸುಮತಿ ನೆಗಳ್ಹಿದ ಸಾಹಸಿಗಂ ಜಗದೇಕದಾನಿ 
ಧರ್ಮವಿನೋದ (ಸೌಇಇ ೫, ೯೩-೨೯; 11, 12 ನೆಯ ಶತ). (ಸಂ.] 

ವಿಕ್ರಮಶಕ (ನಾ). ಉತ್ತರಭಾರತದಲ್ಲಿ ಪ್ರಚಲಿತವಿರುವ ಒಂದು ಶಕ ; 
ಉಜ್ಜಯಿನಿಯ ಅರಸನಾಗಿದ್ದ ವಿಕ್ರಮಾದಿತ್ಕನಿಂದ ಕ್ರಿಸ್ತಪೂರ್ವ 
ಐವತ್ತೇಳರಲ್ಲಿ ಸ್ಥಾಪಿತವಾಯಿತೆಂದು ಹೇಳಲಾದ ಶಕ : ಭರತಖಂಡದಲ್ಲಿ 
ಪ್ರಸಿದ್ಧವಾಗಿರುವ ಶಕಗಳು ಎರಡು - ಉತ್ತರಭಾರತದಲ್ಲಿ ವಿಕ್ರಮಶಕ, 
ದಕ್ಷಿಣಭಾರತದಲ್ಲಿ ಶಾಲಿವಾಹನಶಕ (ಕಶಾಅ. ೫೨). |ಸಂ.1 

ವಿಕ್ರಮಹೀನ (ನಾ). ಶೌರ್ಯವಿಲ್ಲದವನು ; ಹೇಡಿ : 
ಗುಚ್ಚಕುಲಕ್ರಮವೇಬಾಚ್ಮೆ (ನೇಮಿವು ೧೨-೨೩೩). [ಸಂ.| 

ವಿಕ್ರಯ (ನಾ). ಮಾರಾಟ ; ಬಿಕರಿ : “'ಕ್ರಯಂ ವಿಕ್ರಯಂ ಕೊಳ್ಳುಕೊಡುಹಂ'' 
(ಮಂಗರಾ. ೧೦೨-೨) ; ಹೋಟಲಾಹಾರವಿಕ್ರಯದ ಮನೆ, ಮದ್ಮಮಂ ಮಾರುವಂಗಡಿ 
«ಎ. ಇಂತು ಹಬ್ಬಿದೆ ಪಟ್ಟಣದ ಬೃಹಜ್ಜೀವನಂ (ಪಶ್ಚಿಕಾ. ೨೯-೪೧). (0.1 

ವಿಕ್ರಯಶಾಲೆ (ನಾ). ಮಾರಾಟದ ಸ್ಥಳ ; ಅಂಗಡಿ : "ಪಾಂ, ವಿಕ್ರಯಶಾಲಾ, 
ಆಪಣಃ ವಿಪಣಿಃ - ಈ ೪ ಅಂಗಡಿ'' (ಹಲಾಯು. ೫೦-೧೪೧). (ಸಂ. ವಿಕ್ರಯಸಾಲಾ] 

ವಿಕ್ರಯಿಕ (ನಾ). ಮಾರಾಟ ಮಾಡುವವನು ; ವ್ಯಾಪಾರಿ : "“ಏಕ್ರೇತಾ, 
ವಿಕ್ರಯಿಕ: - ೨ ಮಾರುವವನ ಹೆಸರುಗಳು'' (ಸಿದ್ದಾಂತ. ೨೯೭). ಸಂ.) 

ವಿಕ್ರಯಿಸು (ಕ್ರಿ). ಮಾರು ; ಮಾರಾಟ ಮಾಡು : ಕಟ್ಟಿಗೆಗಳಂ ಕೈಯಾರೆ ಕಡಿಕಡಿದೊಟ್ಟಿ 

ೋಳಿಗೆಮಾರ ವಿಭುವಂಗಡಿಯೊಳಗೆ ವಿಕ್ರಯಿಸಿಯದಟ್‌ಂದ ಒಸೆದು 
ಜಂಗಮಕೋಟಿಗಾರಾಧಿಸುತ್ತಿರಲು (ಒಸಪು ೩೦-೪); ಅದರ ಮೇಲಿನ ರತ್ನಗಳನ್ನು ಬಿಡಿಸಿ 
ಅವುಗಳನ್ನೂ, ಚಿನ್ನವನ್ನೂ ಬಿಡಿಬಿಡಿಯಾಗಿ ವಿಕ್ರಯಿಸಲಾಗುವುದು (ರತ್ನಗೋ ೯). 
[ವಿಕ್ರಯ 4 - ಇಸ್ಕು] 

ವಿಕ್ರಾಂತ (ಗು). ೧. ಹೆಜ್ಜೆಯಿಟ್ಟ ; ದಾಟಿ ಹೋದ. ೨. ಪರಾಕ್ರಮಿಯಾದ ; 
ಶೂರನಾದ : ಪುಷ್ಕಲಂ ಶತ್ರುಘ್ನನಿಂ ಬೆಸನಾಂತು ತಳ್ವದೆ ಮಾಖಾಂತ 
ವಿಕ್ರಾಂತರಾಜಪುತ್ರನಂ ಸರಲ ಸೋನೆಯಿಂ . . . ತಡೆದಂ (ರಾಮಾತೃ. ೯೨-೧೧). (ನಾ). 
೩. ಶೂರ ; ಪರಾಕ್ರಮಿ: ವಿಕ್ರಾಂತಾರಾತಿಗಳಂ ಕಳಲ್ಲಿ ಧರೆಯಂ ನಿಷ್ಕಂಟಕಂ ಮಾಡಿ 


೭೮೭೫ 


25 


ಏಕ್ಷತ 


(ಎಕ. ೪॥. ಶಿಕಾರಿ. ೧೩೩-೧೪ ; 1009). ೪. ಶೌರ್ಯ ; ಪರಾಕ್ರಮ : ಅತರ್ಕ್ಯಂ 
ವಿಕ್ರಾಂತಂ ಭಾಜಬಲಮಸಾಮಾನ್ಮಮುಧಿಕಂ ಪ್ರತಾಪಂ ಪೋಗೀತಂಗೆಣೆಯೆ 
ದ್ವಿಜರ್‌(ವಂವಭಾ. ೧-೮೦) ; ಅಗಣಿತದೋರ್ಬಲದಿಂ ಸಂಯುಗದೊಳ್‌ ಮಾಲಟೂಾಂತ 
ವೈರಿರಾಜನನೇನುಂ ಬಗೆಯದುಅದಿಜ್‌ವ ವಿಕ್ರಾಂತಗುಣಮನುತ್ಸಾಹಶಕ್ತಿಯೆಂಬರ್‌ 
ವಿಬುಧರ್‌ (ಪಂಚತಂ. ೨೯೫-೫). ೫. ಹೆಜ್ಜೆಯಿಡುವುದು. (ಸಂ.] 

ವಿಕ್ರಿಯರ್ದಿ (ನಾ). [ಜೈನ] ತಪಸ್ಸಿನಿಂದ ದೊರೆಯುವ ಎಂಟು ಬಗೆಯ 
ಸಿದ್ದಿಗಳಲ್ಲಿ ಒಂದು : ಇರ್ಪತ್ತುಸಾಸಿರದಾಜುನೂರ್ವರ್‌ ವಿಕ್ರಿಯರ್ದ್ನಿಪ್ರಾಪ್ತರುಂ 
(ಅದಿಪು. ೧೬-೪೦ ವ). "ಕ್ರಿಯಾಗೋಚರರ್ದ್ವಿ' ಪರಾ. (ಸಂ.] 

ವಿಕ್ರಿಯಾಗಜ (ನಾ). ರೂಪಪರಾವರ್ತನೆಯ ಶಕ್ತಿಯನ್ನು ಹೊಂದಿದ ಆನೆ : 
ಮುನ್ನಮೆ ಪಾಂಡುಕಮೆಖಳಾವನಕ್ಕಡರ್ದುದಿದೇಂ ಮನಃಪವನವೇಗಿಯೊ ಶಕ್ರನ 
ವಿಕ್ರಿಯಾಗಜಂ (ಮಲ್ಲಿಫ. ೧೨-೯೪). |ಸಂ.] 

ಏಕ್ರಿಯಾಬಲ, ವಿಕ್ರಿಯಾಬಳ (ನಾ). ಬೇಕಾದ ರೂಪ, ಆಕಾರ 
ಮುಂತಾದುವನ್ನು ತಾಳುವ ಶಕ್ತಿ ; ಮಾಯಾಶಕ್ತಿ : ಅಂತು ವಿಕ್ರಿಯಾಬಲದೆ 
ಗೀರ್ವಾಣವಾರಣಂ ವಿಗುರ್ವಿಸೆ (ಅಜಿಪು. ೪-೨೩ ವ) ; ಬಲದೇವಾಕೃತಿಯಂ ಸರಾಗನಮರಂ 
ನಿಷ್ಸಾಣಮಂ ವಿಕ್ರಿಯ್ಞಾಬಲದಿಂ ನಿರ್ಮಿಸೆ ಕಂಡು ಲಕ್ಷ್ಮಣನದಂ . . . ಬಿಟ್ಲಂ 
ಧರಾತಳದೊಳ್‌ (ಪಂರಾಮಾ. ೧೬-೪೯). ವಿಕ್ರಿಯಾಬಳ : ಸೂಕ್ಸ್ಮಾಂಗನಾಗಿರ್ಪನಾಗಳಿ 
ದಿಗ್‌ವ್ಕಾಪಕನಪ್ಪನಿಂತು ಪಲವುಂ ಚೋದ್ಮಂಗಳಂ ವಿಕ್ರಿಯಾಬಳದಿಂದಾಡಿ 
ಮಹೇಂದ್ರಜಾಲಿಗನುಮಂ ಪೋಲ್ಡಂ ಸುರಾಧೀಶ್ವರಂ (ಆಪು ೩-೧೨೨). [ಸಂ.] 

ವಿಕ್ರಿಯಾಬಳ "ವಿಕ್ರಿಯಾಬಲ' ನೋ. 

ವಿಕ್ರಿಯಾಶಕ್ತಿ (ನಾ). ಎ ವಿಕ್ರಿಯಾಬಲ ; ವಾಹನಾಮರವಿಕ್ತಿಯಾಶಕ್ತಿಸಂಜನಿತ 
ವಾಚಿಸಾಮಜಾದ್ಮನೇಕಯಾನಂಗಳನೇಟ್‌ ಪೋಗಿ (ಚಂದ್ರವು. ೪-೭೬ ವು. [ಸಂ.) 

ಎಕ್ರಿಯೆ (ನಾ). ೧. ಬದಲಾವಣೆ ; ವೃತ್ಕಾಸ : ಪುನಃ ಪುನಃ ಯಂತ್ರವು ಕೆಲಸ 
ಮಾಡಬೇಕಾದರೆ ಅದರಲ್ಲಿ ನಡೆಯುವ ವಿಕ್ರಿಯೆಗಳಿಂದ (ಗಂ) ಕಾರ್ಮಿಕದ್ರವ್ಮವು 
ಅದು ಮೊದಲಿದ್ದ ಸ್ಮಿತಿಗೇ ಪುನಃ ತರಲ್ಪಡಬೇಕು (ಭಾತವ. ೨೬೦). ೨. ಸಹಜಸ್ಥಿತಿಯ 
ಪರಿವರ್ತನೆ ; ಪ್ರಕೃತಿವಿಕಾರ : ""ವಿಕೃತಿ, ವಿಕ್ರಿಯಾ - ೨ ಪರಿಣಾಮರೂಪವಾಗಲಿ, 
ವಿವರ್ತರೂಪವಾಗಲಿ ಸೋಪಾಧಿಕ ಪ್ರಕೃತಿಯಿಂದ ಹುಟ್ಟುವ ವಿಕಾರಗಳೆಲ್ಲಕ್ಕೂ ಕಾರ್ಯ 
ಪ್ರಪಂಚಮುತ್ರಕ್ಕೂ ಹೆಸರುಗಳು'' (ಸಿದ್ದಾಚಿ. ೩೬೦). ೩. ವ್ಯಾಧಿ ; ರೋಗ. 
೪. (ಕೋಪ, ಈಷೆನ್ಯ ಮೊದಲಾದ) ಮನೋವಿಕಾರ. ೫. ಇಷ್ಟ ಬಂದಂತೆ 
ಬದಲಾವಣೆಗಳನ್ನು ತಟ್ಟನೆ ನಿರ್ಮಿಸುವ ಅದ್ಭುತಶಕ್ತಿ ; ಮಾಯೆ : ಅವಧಿಯಿಂ 
ಧರಣೀಂದ್ರನಜನಿದು ವಿಕ್ರಿಯೆಯಿಂ ದೇವರ್‌ ಬೆಸಸಿದಂತು ಮಾಡಿ (ಚಾವೂಪು. ೩೫); 
ಸಪ್ತಧಾತುದ್ರವಮಂ ವಿಧಿಯಿಂ ತಂದೆಲೆವರ್‌ ಸಪ್ತಧಾತುಗಳ್‌ ಕರಗುವಿನೆಗಂ 
ವಿಕ್ರಿಯೆಯಿಂದ೦ (ಸುಕುಮಾ. ೧೧-೪ಇ). (ಸಂ. ವಿಕ್ರಿಯಾ। 

ವಿಕ್ರುಷ್ಟ (ಗು). ೧. ಗಟ್ಟಿಯಾಗಿ ಕೂಗಿದ ; ಭಾವಾವೇಶದಿಂದ ಉದ್ಗರಿಸಿದ. 
೨. ಬಿರುಸಾದ ; ಕರ್ಕಶವಾದ. (ನಾ). ೩. ಸಹಾಯ ಯಾಚನೆಯ ಕೂಗು. 
೪. ಬಿರುದನಿ ; ಕಠೋರವಾದ ದೃನಿ *“ಬೆಟ್ಟಿತಪ್ಪ ಧ್ವನಿಯಂ 
ವಿಕ್ರು(ಕೃ)ಷ್ಟವೆಂಬುದು'' (ಹಲಾಯು. ೨೩-೧೭೯). ಸಂ. 

ವಿಕ್ರೇಯ (ಗು). ಮಾರಲು ಯೋಗ್ಯವಾದ ; ವಿಕ್ರಯಿಸಲು ಅರ್ಹವಾದ. [ಸಂ.] 

ಎಕ್ಷಬ (ಗು). ೧. ಭಯಪಟ್ಟ ; ಗಾಬರಿಗೊಂಡ. ೨. ಹೆದರುವ 
ಸ್ವಭಾವವುಳ್ಳ ; ಭೀರುವಾದ. ೩. ಸಂತ್ರಸ್ತವಾದ ; ವಿಹ್ಟಲವಾದ. (ನಾ). 
೪. ದುಃಖ ; ವಿಷಾದ : ಅಸ್ಮನ್ಮನೋ([ಸ]ಬಳಂ(?) ಶೀರ್ವಡೆ ತೀರ್ಗುಮಾ 
ಫರಮಹಂಸಸ್ಟಾಮಿಯಿಂದೆಂದು ವಿಕ್ಸಬದಿಂ ತಾಂ ಬರವೇಬ್ಟುದು೦ (ಸುಕುಮಾ . ೩-೬); 
ಆರುಮನದಿರ್ಪದೆ ಪುತ್ರವಿಯೋಗವಿಕ್ಸಬಂ (ಚಂದ್ರವು. ೫-೧೯). [೮ ಸಂ. ವಿಕ್ಸವ] 

ವಿಕ್ಷಿಷ್ಟ (ಗು). ೧. ತುಂಬಾ ನೊಂದುಕೊಂಡ ; ಅತಿದುಃಖಿತವಾದ. 
೨. ಗಾಯಗೊಂಡ. ೩. ನಾಶವಾದ. (ನಾ). ೪. ಅಸ್ಪಷ್ಟವಾದ ಉಚ್ಚಾರಣೆ ; 

. ತಪ್ಪುಉಚ್ಚಾರಣೆ ; ಉಚ್ಚಾರದೋಹಷ. (ಸಂ. 

ವಎಕ್ಷತ (ಗು). ೧. ಹರಿದ. ೨. ಏಟು ಬಿದ್ದ ; ಗಾಯವಾದ : ಬ್ರಹ್ಮದಂಡೆಯ 


ಎಕ್ಸಿಪ್ತ 


ಬೇರು, ದೇವದಾರು, ತುಪ್ಪದಲ್ಲಿ ಅರೆದು ಪೂಸುಗೆ, ವಿಕ್ಷತಕ್ಷುದ್ರವ್ರಣಗಳು ತೀರ್ಗುಂ 
(ವಿವ್ಯವಿ. ೧೪). (ನಾ). ೩. ಗಾಯ ; ಹುಣ್ಣು. (ಸಂ. 
ವಿಕ್ಸಿಪ್ತ (ಗು). ೧. ಚೆದರಿದ ; ಹರಡಿದ. ೨. ಬೇಡವೆಂದು ತೆಗೆದುಹಾಕಿದ ; 
ಪರಿತ್ಮಕ್ತ. ೩. ಕಳಿಸಿದ ; ರವಾನಿಸಿದ. ೪. ಉದ್ವಿಗ್ನ ; ವಿಹ್ವಲವಾದ. 
೫. ಕಕ್ಕಾಬಿಕ್ಕಿಯಾದ ; ದಿಗ್ಬ್ರಾಂತವಾದ. ೬. ವಿಚಿತ್ರ ಸ್ವಭಾವದ ; ಮನಸ್ಸಿನ 
ಲಹರಿ ಬಂದಂತೆ ನಡೆದುಕೊಳ್ಳುವ : ಅವ್ವನ ವಿಕ್ಷಿಪ್ತ ಸ್ವಭಾವದಿಂದ ಮನೆಯಲ್ಲಿ 
ಎಲ್ಲರೂ ಬೇಸತ್ತಿದ್ದರು (ಹೊಸ. ೧೯೬). (ನಾ). ೭. ವಿಚಿತ್ರಸ್ಟಭಾವದ ವ್ಯಕ್ತಿ : 
ಟಿಳಕರು ವಿಕ್ಷಿಪ್ರರಾದ ಸಂತರು (ಸ್ಮೃತಿಚಿ. ೪) ; ಈ ಗುಲಗಂಜಿ ಕಣ್ಣಿನ . . . 
ನಿಷ್ಮರವಾದಿಯಾದ ವಿಕ್ಲಿಪ್ತನು ಬ್ಯಾಂಕಿನಲ್ಲಿ ಪರಿಚಿತವ್ಮಕ್ತಿಯಾಗಿರಬೇಕು 
(ಗಂಮಾಯಿ. ೨೬೦). ೮. [ಯೋಗ] ಚಿತ್ತಸ್ಥಿತಿಯ ಐದು ವಿಧಗಳಲ್ಲಿ ಒಂದು ; 
ಅಸ್ಥಿರತೆ ; ಚಂಚಲತೆ : ವಿಕ್ಸಿಪ್ತವೆಂದರೆ ಯಾವುದರಲ್ಲಿಯೂ ಸ್ಥಿರವಾಗಿ ನಿಲ್ಲದೆ 
ಚಂಚಲವಾಗಿರುವುದು (ಹಿಂದಸಾ ೧೦೨). ೯. (ನಾಟ್ಕಿ] ನೂರೆಂಟು ಕರಣಗಳಲ್ಲಿ 
'ಒಂದು ;೫ "“ವಿದ್ಯುದ್ರಾಂತ ಮತ್ತು ದಂಡಪಾದಚಾರಿಗಳನ್ನು ಕ್ರಮವಾಗಿ 
ಮಾಡಿ, ಕೈಗಳನ್ನು ಮುಂದುಗಡೆ, ಹಿಂದುಗಡೆ ಮತ್ತು ಪಾರ್ಶ್ವಗಳು 
ಇವುಗಳಲ್ಲಿ ಉದ್ದೇಷ್ಟಿತ ಮತ್ತು ಅಪವೇಷ್ಟಿತಗಳಿಂದ ರೇಚಿತ ಮಾಡುವುದು'' 
(ಲಾಸ್ಮರಂ. ೨೯೯ ಗದ್ಮಾನುವಾದ) : ಮಿಗೆ ವಿದ್ಕುದ್ಭ್ರಾಂತಮುಮಂ ನೆಗಳ್ಲಿರ್ದಾ ದಂಡಪಾದ 
ಚಾರಿಯುಮಂ ತೊಟ್ಟಗೆ ಸಮೆದುಂ ಕ್ರಮದಿಂದಂ ಸೊಗೆಯಿಪ್ಪುದ್ವೇಷ್ಟಿತಮುಮನಪ 
ವೇಷ್ಟಿತಮಂ ಸರಿಯಾಗಿ ಕೈಗಳಂ ಬಿತ್ತರದಿಂದಂ ಮುಂತೆ ಪಿಂತೆ ರೇಚಿತಮನದಂ ವಿರಚಿಸಿ 
ಕೈಯೆರಡಂ ಕೇಳ್‌ ಬರಿಯೆರಡಕ್ಕೆಯ್ದಿಸಲೈೆ ವಿಕ್ಷಿಪ್ತಾಖ್ಯಂ (ಲಾಸ್ಮರಂ. ೪-೧೨೪). [ಸಂ.] 
ಎಕ್ಷಿಪ್ತತನ (ನಾ). ವಿಚಿತ್ರವಾದ ಸ್ವಭಾವ : ವಿಕ್ಷಿಪ್ತತನವನ್ನು ಅವಲಂಬಿಸಿ, 
ನಾಟ್ಮಸಂಸ್ಕೆಯು ಕೆಟ್ಟರೆ ಸಮಾಜವು ಕೆಟ್ಟೀತು (ಪ್ರಬಂಧ. ೨೪). (ವಿಕ್ಷಿಪ್ತ 4" - ತನ] 
ವಿಕ್ಸಿಪ್ತತೆ (ನಾ). ೧. ನಿಯಮರಾಹಿತ್ಮ ; ನಿಯಮರಹಿತತೆ : ಛಂದಸ್ಸಿನ 
ನಾವೀನ್ಮದೊಡನೆ, ವೃತ್ತದ ವಿಕ್ಸಿಪ್ತತೆ, ಅತಿಪ್ಲುತತೆಯೂ ಸರಳರಗಳೆ ಮೊದಲಾದವುಗಳಲ್ಲಿ 
ಕಂಡುಬರುತ್ತವೆ (ಸಾಹಿಎ. ೬62. ೨. ಚಿತ್ತಲಹರಿ ಬಂದಂತೆ ನಡೆದುಕೊಳ್ಳುವ 
ರೀತಿ : ತಾಯಿಯ ವಿಶ್ಸಿಪ್ತತೆಯು ಅವನನ್ನು ಖಿನ್ನನನ್ನಾಗಿಸಿತ್ತು (ಸಮಜೀ ೨೬೧). 
(ಸಂ. ವಿಕ್ಸಿಪ್ತತಾ। 
ವಿಕ್ಸುಬ್ಧತೆ (ನಾ). ಕ್ಷೋಭೆ ; ವಿಷ್ಣವ ; ಅಶಾಂತಿ : ಅಂದಂದಿಗೆ ಸಮಾಜಸಾಗರದ 
ವಿಕ್ನುಬ್ಬತೆಗಳನ್ನು ತಡೆದು ನಿಲ್ಲಿಸುವ ಸೀಮೆ(ಎಲ್ಲೆ)ಯೆನಿಸಿರುವ ಸ್ಮೃತಿಗಳು... 
ಅಂದಂದಿನ ಸ್ಥಿತಿಗತಿಗಳನ್ನು ನಿರ್ದೇಶಿಸಲು ಮಾರ್ಗದರ್ಶಕವಾಗಿವೆ (ಭಾರದ. ೬೧). 
(ಸಂ. ವಿಕ್ಷುಬ್ಧತಾ। 
ವಿಕ್ಷೇಪ (ನಾ). ೧. ಚೆದರುವಿಕೆ ; ಹರಡುವಿಕೆ : ಪುಷ್ಟಾಂಜಳಿವಿಕ್ಷೇಪಂಗೆಯ್ದೆಅಗಿ 
ಪೊಡವ್‌ಟ್ಟು (ಶಾಂತಿಪು. ೧೦-೬೧ ವ). ಪಿ. ಚಲನೆ ; ಅಲುಗಾಟ 
ಚಮರೀಲೋಲಲಾಂಗೂಲಮಾಲಾವಲಿವಿಕ್ಷೇಪಂಗಳಿಂ ತಚ್ಚಮರರುಹ ಮಹಾಶೋಭೆ 
ಕೈಗಣ್ಮೆ (ಪಂಪಭಾ. ೪-೧೪) ; ಚಮುರೀಜಕಾಂತೆಯರ್‌ ಸಿತಚಮರದ 
ವಿಕ್ಷೇಪದಿಂದಮೆಸೆದರ್‌ (ಕಾದಂಪೂ. ೪೭೩). "ಕಟಾಕ್ಷವಿಕ್ಷೇಪ' ಪರಾ. 
೩. ಕಳಿಸುವಿಕೆ ; ರವಾನೆ. ೪. ಇಡುವಿಕೆ ; ಇರಿಸುವುದು : "ಕ್ರಮವಿಕ್ಷೇಪ' 
ಪರಾ. ೫. ಬೇರೆ ಕಡೆಗೆ ತಿರುಗಿಸುವುದು ; ಗತಿಯನ್ನು ಬದಲಿಸುವುದು. 
೬. (ಬೇರೆಯವರ ಮತ, ವಾದ ಮುಂತಾದವುಗಳ) ಖಂಡನೆ ; ನಿರಾಕರಣೆ. 
೭. ಭಯ ; ಗಾಬರಿ. ೮. ಕಕ್ಕಾಬಿಕ್ಕಿ ; ದಿಗ್ಬ್ರಮೆ. ೯. ಅಡ್ಡಿ ; ವಿಘ್ನ : 
ಪರಪರಿಣಯ/[ಕರಣಮದಿ]ತ್ವರಿಕಾಗಮನಂ ಭುಜಂಗ(ವಿಕೃ)ತ ಮನಂಗಾಂತರಕೇಳಿ 
ಕಾಮತೀವ್ರಾತುರತೆ ಚತುರ್ಥವ್ರತಕ್ಕೆ ವಿಕ್ಷೇಪಂಗಳ್‌ 
೧೦. ಚಿತ್ತಚಾಂಚಲ್ಮ ; ಚಿತ್ತವಿಭ್ರಮೆ : ಲಯ ವಿಕ್ಷೇಪವು ಕಷಾಯಗಳು 
ಮೊದಲಾದಂತರಾಯಗಳಗಣಿತಗಳಾಗಿಹವು ಯೋಗಾಭ್ಮಾಸಕಾಲದಲಿ (ಅಮೃತ. ೬-೮೧). 
೧೧. ಗದೆಯನ್ನು ಬೀಸುವುದು ; ಗದೆಯ ಆಘಾತ : ಆವರ್ತನಾದಿಗಳಪ್ಪ 
ಮೂವತ್ತೆರಡು ಗದಾವಿಕ್ಷೇಪದೊಳಮುತಿಪರಿಚಿತರಾಗಿ ಕಾದುವಾಗಳ್‌ 
(ಪಂಪಚಾ. ೧೩-೯೨ ವ ). ೧೨. ಗದಾಯುದ್ಧದಲ್ಲಿ ಒಂದು ವರಸೆ: 


(ವರ್ಧಮೂ. ೭-೧೧). 


೭೮೭೬ 


35 


40 


45 


ವಿಖ್ಯಾತ 


ಬವರಿಮತ್ಸೋದ್ಗತಿ . .. ಪಾರಿಷ್ಟವ ಗದಾಪರಿರಂಭ ವಿಕ್ಷೇಪ . . . ಎಂಬೀ ವಿವರದಲಿ 
ಕಾದಿದರು (ಐವ್ಮಾಗ. ೬-೨೫). ೧೩. [ಕಾವ್ಯಮಾ] ಕಾವ್ಕಾನಂದದಲ್ಲಿ 
ಪರ್ಯವಸಾನವಾಗುವ ಚಿತ್ತದ ನಾಲ್ಕು ಅವಸ್ಥೆಗಳಲ್ಲಿ ಒಂದು : 
ಕಾವ್ಮಾರ್ಥವನ್ನು ಗ್ರಹಿಸುವುದರಿಂದ ಆಗುವ ಆನಂದವು (ಚಿತ್ತ) ವಿಕಾಸ, ವಿಸ್ತಾರ, 
ಕ್ನೋಭ ಮತ್ತು ವಿಕ್ನೇಪವೆಂದು ನಾಲ್ಕು ವಿಧ (4೭೩. ೨೦೦). ೧೪. [ನಾಟ್ಕ] 
ಹತ್ತೊಂಬತ್ತು ಪ್ರಕಾರದ ದೇಶೀಯ ಆಕಾಶಚಾರಿಗಳಲ್ಲಿ ಒಂದು; 
೫ ""ಕಾಲನ್ನು ಮುಂದಕ್ಕೆ ನೀಡಿ ಜಾಗ್ರತೆ ಹಿಂದಕ್ಕೆ ತರುವುದು'' 
(ಲಾಸ್ಕರಂ. ೩೨೪ ಗದ್ಮಾನುವಾದ) : ಮುಂತೆತ್ತಿದ ಪದಕುಂಚಿತಮಂ ತಳೆದುಂ ನೀಡೆ ಕೇಳ್‌ 
ಪುರಾಕ್ಷಿಪ್ತಾಖ್ಕಂ ಮುಂತಾಗಸಕೆತ್ತುತ್ತಂ ಕಾಂತೇ ತವೆ ತೆಗೆಯೆ ಕೂಡೆ ವಿಕ್ಸಿಪ್ತಾಖ್ಮಂ 
(ಲಾಸ್ಕರಂ. ೬-೯೧). ೧೫. [ವೇದಾಂತ] ಭ್ರಾಂತಿಯನ್ನು ಹುಟ್ಟಿಸುವ ಶಕ್ತಿ ; 
ಮಾಯೆ : ತಾನೇ ಕರ್ಮ ಕರ್ತೃ ತಾನೇ ಕರ್ಮಫಲಭೋಕ್ಷೃವೆಂದು ಬಗೆದು 
ದೇಹಾಭಿಮಾನಿಯಾದ ಚಿದಾಭಾಸಜೀವನು ತಾನೇ ವಿಕ್ಷೇಪವೆನಿಸುವುದು (ವಿವೇಕ. ೪೩); 
ಅಹಂಕಾರ ಮಮಕಾರಗಳಿಂದ ಸಕಲವ್ಮಾಪಾರಗಳು ಮಾಡುವದೇ ವಿಕ್ಷೇಪ 
(ನಾನಾಗು. ೨೮-೭). [ಸಂ.] 

ವಎಕ್ಷೇಪಣ (ನಾ). ೧ ಅಲುಗಾಟ ; ಚಲನೆ : ಈ ಕಳಾಳಾಪೆ ಸುರೇಂದ್ರಕಾಂತೆ 
ಯೆನುತುಂ ನಡೆನೋಟ್ಟವ್‌ರ್ಗಕ್ಲಿಪಕ್ಷ್ಮವಿಕ್ಷೇಪಣಮೊಂದೆ ವಹಡುವುದಿವಳ್‌ 
ಮನುಜಾಂಗನೆಯೆಂಬ ಬೇದಮಂ (ಆದ, ೩-೨೦. ೨. (ಹೂವು 
ಮೊದಲಾದುವನ್ನು?) ಚೆಲ್ಲುವಿಕೆ ; ಸೂಸುವಿಕೆ : ಚತುಃಕೋಣ ಕಳಶಂಗಳನಿಟ್ಟು 
ಪುಷ್ಪಾಕ್ಷೆತವಿಕ್ಷೇಪಣಂಗೆಯ್ದು (ಅದಪು. ೪-೫೦ ವ). (ಸಂ.] 

ಎಕ್ಷೇಪಣಿ (ನಾ). [ಜೈನ] ಆಕ್ಷೇಪಿಣಿ, ವಿಕ್ಷೇಪಣಿ, ಸಂವೇದನಿ ಮತ್ತು 
ನಿರ್ವೇದನಿ ಎಂಬ ನಾಲ್ಕು ಬಗೆಯ ಧರ್ಮಕಢಿಗಳಲ್ಲಿ ಒಂದು ; 
ಮಿಢ್ಕಾವಾದವನ್ನು ಖಂಡನೆಮಾಡುವ ಕಾಲದಲ್ಲಿ ಹೇಳುವ ಕಥೆ : 
ನಿಜಮತನಿರೂಪಣದೊಳ್ಳರಮತದೂಷಣಂಗೆಯ್ವುದು ಮೇಣ್‌ ಪರಮತಕಥನದೊಳ್‌ 
ನಿಜಮತಪ್ರಕಾಶನಂಗೆಯ್ವುದು ವಿಕ್ಷೀಪಣಿಯೆಂಬುದು (ಚಾವೂಪು. ೩೮೦). 

[ಆ ಸಂ. ವಿಕ್ಷೇಪಿಣೇ] 

ಎಕ್ಷೇಪಶಕ್ತಿ (ನಾ). [ವೇದಾಂತ] ಭ್ರಾಂತಿಯನ್ನು ಹುಟ್ಟಿಸುವ ಶಕ್ತಿ ; 
ಮಾಯೆ : ಆವರಣ ವಿಕ್ಲೇಪಶಕ್ತಿಗಳಾವರಿಸೆ ಪರವಸ್ತುವನು ಜಗಜೀವರೂಪಾಗಿಹುದು 
ಸ್ವಾಪ್ನಪದಾರ್ಥದಂದದಲಿ (ಅಮೃತ ೫-೫೭) ; ಅವಿದೆಗೆ ಆವರಣಶಕ್ತಿ, ವಿಕ್ಷೇಪಶಕ್ತಿ 
ಎಂದೆರಡು ಸ್ವಭಾವಗಳು ಇರುವುವು. ಅವರಣಶಕ್ತಿಯಿಂದ ವಸ್ತುಸ್ತರೂಪವು 
ಮುಚ್ಚಲ್ಪಡುವುದು. ವಿಕ್ಷೇಪಶಕ್ತಿಯಿಂದ ವಸ್ತು ವಿಚಿತ್ರವಾಗಿ ಕಾಣುವುದು (ಒಂದಸಾ. ೨೧೬). , 

[ಸಂ.) 

ವಿಕ್ಸೋಭ (ನಾ). ೧. ಚಂಚಲತೆ ; ಅಸ್ಥಿರತೆ ; ಹೊಯ್ದಾಟ. ೨. ಮನಸ್ಸಿನ 
ಉದ್ವಿಗ್ನತೆ ; ವ್ಯಗ್ರತೆ. ೩ ಘರ್ಷಣೆ ; ತಿಕ್ಕಾಟ : ತಂತುಗಳ ಕಂಪನ- 
ವಿಕ್ಷೋಭದಿಂದ ತಂತುಕಂಪನ ಮಾತ್ರವೇರ್ಪಡುತ್ತದೆ (ಜೀವಾತ್ಮ. ೧೧೧). ೪. ಆನೆಯ 
ವಕ್ಷಭಾಗದ ಪಾರ್ಶ್ವ : ಆ ದಿವಿಜಗಜಂ . . . ಪೀನೋಪಚಿತಮಾಂಸ 
ವಿಕ್ಲೋಭನುಮಜಕುಕ್ತಿಯುಂ . . . ಎನಿಸಿ (ಅಜಪು ೪-೨೦ ವ). '[ಸಂ.) 

ವಎಕ್ನೋಭಿತ (ಗು). ಕ್ಲೋಭೆಗೊಂಡ ; ಹೊಯ್ದಾಡುವ : ಚಿರವಿಕ್ನೋಭಿತ 
ಹಿಂಧುತೋಯಶಿಶಿರಂ . . . ಚಕ್ರಿಯನಾಟ್‌ಸಿತ್ತು ವಿಜಯಾರ್ಧೋಪಾಂತಮಂದಾನಿಳಂ 
(ಆದಿಪು. ೧೩-೯) ; ತಿಮಿವಿಕ್ನೋಭಿತದೀರ್ಥಿಕಾಂಬು ಕುದಿವಂತಾಯ್ತುಷ್ಟದಿಂ 
(ಶಾಂತಿಪು. 6-೯). [ಸಂ.] 

ಎಖಂಡ (ನಾ). ಭಾಗ ; ವಿಭಾಗ ; ಖಂಡ : ನವನವವ್ಮೂಹಂಗಳಬುಜೋದ್ಭವನ 
ಪಾಳಿ ವಿಐಂಡನವರಸ ನವವಿಧಗ್ರಹನಾಟಕಂಗಳ ಲಕ್ಷ್ಮಣವನಣಿದು . 
ನವರಸವನಾರ್ಕೆದು ನಡೆವುದು (ಕುವ್ಮಾಉ. ೪-೩೬). [ಸಂ.) 

ವಿಖ್ಯಾತ (ಗು). ೧. ಹೆಸರುವಾಸಿಯಾದ ; ಖ್ಯಾತವಾದ ; ಪ್ರಸಿದ್ಧವಾದ : 
ಪರಮಸುಖಪದಶ್ರೀಧರ್ಮಕಾಮಾರ್ಥಿಮೋಕ್ಸ್ಷಸ್ಥಿರವಿಷಯ ವಿಶೇಷಾಖ್ಯಾನ 
ವಿಖ್ಮಾತತತ್ತಂ (ಕಎರಾ. ೩-೨೧೦); ಆತಂಗಮಾಕೆಗಂ ವಿಖ್ಮಾತಯಶಂ ಪುಟ್ಟಿದಂ 


ವಿಖ್ಯಾತದಾನ 


(ಶಮದ. ೧೧೩ ಪ್ರಯೋ). ೨. ಹೆಸರಿಸಿದ ; ಕರೆದ. (ನಾ). ೩. ಪ್ರಸಿದ್ಧಿ ; ಖ್ಯಾತಿ : 
ವಿಖ್ಯಾತದಿಂ ಸರಸಿ ಕಾಸಾರ ಕೊಳನು (ಮಂಗರಾ ೨೩-೧೪). ೪. ಹೆಸರಾದವನು ; 
ಪ್ರಸಿದ್ಧನಾದವನು : ಫಾಶ್ರೀತನಯಂ . . . ಚಾಪಾನಿಮೇಷಸ್ಥನಾಗಿರೆ 
ವಿಖ್ಕಾತನನೇಕಶತ್ರು ಸಚಿವರಿ ಸ್ವಲ್ಪಾತ್ಮಜಂ ಶೂರಂ (ಜಾತ ೧೭-೨೦) ; ಎನ್ನ ಭಂಡಾರಕ್ಕೆ 
ಬರೆಯಿಸುವೆನೀತನಂ ಉನ್ನತಜ್ಞಾನಯುತ ಗಣಕವಿಖ್ಯಾತನಂ (ಬಸರ. ೫-೧೦೨). 1ಸಂ.1 
ವಿಖ್ಯಾತದಾನ (ನಾ). ೧. ಶ್ರೇಷವಾದ ದಾನ. ೨. ಪ್ರಸಿದ್ಧನಾದ ದಾನಿ ; 
ಉತ್ತಮದಾನಿಯೆಂದು ಪ್ರಸಿದ್ಧನಾದವನು : ಆ ಮೂರ್ಧಾಭಿಷಿಕ್ತಮುಖ್ಯಂ 
ವಿಖ್ಯಾತದಾನನಾಗಿಯುಮಮದವೃತ್ತಿವರ್ತನನುಂ . . . ಎನಿಪಂ (ಚಂದ್ರಪು ೨-೪). [ಸಂ.] 
ವಿಖ್ಯಾತಿ (ನಾ). ಹೆಸರುವಾಸಿ ; ಪ್ರಖ್ಯಾತಿ ; ಪ್ರಸಿದ್ಧಿ : ವಿಖ್ಯಾತಿ ಕಳೆ ಸೌಭಾಗ್ಮ 
* * ದಾಶ್ಸಿಣ್ಮಮೆಂಬಿವು ಮಹಾತಿಶಯಮನೆ ಪೆರ್ಚಿದುವು ಯುಧಿಷ್ಠಿರನರೇಶ್ಚರನಾಳ್ವ 
ಭೂತಳದೊಳ್‌ (ಜಡೈಮಿಭಾ. ೨-೬). 1ಸಂ.] 
ವಿಖ್ಯಾತಿವೆಜು (ಕ್ರಿ). ಹೆಸರನ್ನು ಹೊಂದು ; ಪ್ರಸಿದ್ಧಿಯನ್ನು ಪಡೆ : 
ಸಮ್ಮನಿವಲ್ಲಭರ ಜನ್ಮಂಗಳಿಲ್ಲವಿವು ಘನಶಿವಾರ್ಚನೆಯಿಂದ ಪಾವನವೆನಿಸಿ 
ವಿಖ್ಯಾತಿವೆತ್ತರು (ಒಸಪು. ೫೭-೭೩). (ವಿಖ್ಯಾತಿ + ಪೆಜ| 
ವಿಗಡ (ಗು). ೧. ಉಗ್ರವಾದ ; ಭೀಕರವಾದ ; ಭಯಂಕರವಾದ : 
ವಿಗಡತಪವನು ಮಾಡತೊಡಗಿದನಸುರಕರ್ಮದಲಿ (ಸಂಭಪ. ೮-೩) ; ಕಾಲುಗೊಲೆಯಲಿ 


ವಿಗಚಕರಿ ತುಳಿದಾಡಿತಿಟ್‌ದಿದಿರಾದ ಪಟುಭಟಿರ (ಕುವ್ಮಾದ್ರೋ ೩-೧೬). 
೨. ಮಿಗಿಲಾದ ; ಘನವಾದ : ವಿಗಡಭಕ್ತನು . . ನೆಗಳುವಂ 
ತಿರ್ಮಳರೀಶನು ಭೂತಳಾಗ್ರದೊಳು (ಬಸಪು ೪೯-೪೨). ೩. ಬಲವುಳ್ಳ ; 


ಸಮರ್ಥವಾದ ; ಪರಾಕ್ರಮಿಯಾದ : ಕರಿಘಟೆಗಳ್ಳೆನೂಜು ರಥ ಸಾವಿರದ 
ಮೂನೂಚ್‌ರಡುಸಾವಿರ ಶುರಗದಳವೆಂಬತ್ತುಸಾವಿರ ವಿಗಡ ಪಾಯದಳ ತೆರಳಿ 
ತಂತಕಪುರಿಗೆ (ಬವ್ಮಾಗ ೧೧೩೯) ; ದಾಣೆ ದಡಿಗಳ ವಿಗಡದೂತರು ನೆರೆದುದಮಮ 
(ಅಂತಾ. ೫-೧೪). ೪. ಆರ್ತವಾದ ; ವ್ಯಾಕುಲಗೊಂಡ ; ಕಳವಳ ಹೊಂದಿದ: 
ನಿಗಡಜೀವಿಗಳ ದುಷ್ಕರ್ಮಲೇಪವ ಹಜ್‌ವ ಬಗೆಗಾವುದತ್ಮಧಿಕ (ಲಶಿಚಿಂ. ೪೧-೨). 
(ನಾ). ೫. ಶೌರ್ಯ ; ಪರಾಕ್ರಮ ; ಸಾಮರ್ಥ್ಯ : ಪರಶುರಾಮನ ವಿಗಡವನು 
ನೆಚೆಯಉಿಯದಲ್ಲಿಗೆ ಸೊಗಸಿ ಮುತ್ತಲು ಮೇಘವನಿಲನ ಕಾದಿದಂತಾಯ್ತು (ಸಂಭಪ, 
೨೬-೯೦). ೬. ವೃತಿರಿಕ್ತತೆ ; ವಿರೋಧ : ಆರು ಯಿದಕ್ಕೆ ವಿಗಡ ಆಚರಿಸಿದರು 
ಅವರು ತನ್ಹೆ ತಾಯಗಳ ವಾರಣಾಸಿಯಲಿ ಕೊನ್ಹ ಪಾಪಕೆ ಹೋಹರು (ಎಕ.(, ದೊಡ್ಡಬ. 
೫-೨೪; 1566). ೭. ಬಾಧೆ; ಕೋಟಳೆ : ಹಗೆಯನುರಗನ ಜಾರವನಿತೆಯನಗಡುಮಕ್ಕಳ 
. - ಎ ಸೋರುತಿಹ ಮಾಳಿಗೆಯ ನಂಬಿದ ಮೂಢನಿಕರಕೆ ವಿಗಡ ತಪ್ಪದು ಕೆಲವು ದಿನಕೆ 
(ಆಕ್ರೂಚ. ೨-೧೬). ಆ. ಅತಿಶಯ ; ಆಧಿಕ್ಕ : ನೆಗೆವ ತಾರಾಕದಂಬಂ ಮೌಕ್ತಿಕಾಭರಣ 
ವಿಗಡದಿಂ ಬರ್ಪ ಕತ್ತಲೆದುಜುಂಬಿಂ ನಾರಿಯೆನೆ ಸಂಜೆ ಕಣ್ಣೆಸೆದುದು (ಏಕೋಪು. ೭-೮೫). 
೯. ವೀರ ; ಶೂರ; ಪರಾಕ್ರಮಿ: ಹಗಲುಕ್ಕೆದೀವಿಗೆಯ ಬಿರುದಿನವಿಗಡನಿವನಾರೆನಲು 
* «« ಕೌರವರಾಯನ್ಕೆತಂದ (ಕುವ್ಮಾಆ ೭-೨೬). ೧೦. ಉದ್ಧಟ; ದುಡುಕಿನ ಸ್ವಭಾವ 
ದವನು : ವಿಗಡನೀ ಕಲಿಭೀಮನೀ ಕೈದುಗಳನೀತಂಗೀಯದಿರಿ . . . ಎಂದು ಸುರರಿಗೆ 
ನುಡಿದನವನೀಶ (ಕುವ್ಮಾಎ. ೧-೧೩). ೧೧. ದುರುಳನಾದವನು; ದುಷ್ಟ : ಸುಗುಣರ 
ಮನ್ನಿಸಿ ವಿಗಡರ ಮಗ್ಗಿಸಿ ಬಗೆಗೊಳೆ ಧರ್ಮವ (ಗೀತಗೋ ೪೩-೩). [ಆ ಸಂ. ವಿಕಟ] 

ವಿಗಡತನ (ನಾ). ೧. ಪರಾಕ್ರಮ ; ಶೌರ್ಯ :ಯಾವಗಹುದಿದು ಹಿಂದೆ ಬಂದೆಸುವೀ 
ವಿಗಡತನ ನಿನಗೆ ಮೆಟ್‌ವುದು ಕರ್ಣ (ಕುವ್ಮಾದ್ರೋ ೬-೩೪). ೨. ದುರುಳತನ ; 
ದುಷ್ಟತನ : ಅಗಡು ಮಾಡಿದ ನಿಮ್ಮ ಮಕ್ಕಳ ವಿಗಡತನಕಂಜಿದರೊ ದುರಿತದ 
ಸೊಗಡಿಗಂಜಿದರೋ ಪೃಥಾಸುತರು (ಕುವ್ಮಾಸ. ೧೫-೪೭) ; ಜಗದೊಳಗೆ ಇನ್ನೊಂದು 
ಬಾರಿ ಮಹಪುರುಷರಂ ವಿಗಚತನದಿಂದಲತಿಕ್ರಮಿಸಿ ಕೊಲ್ಲದೊಲು.ನ್ನೀ ಬಗೆಯಟ್‌ತು 
ಶಿಕ್ಷಿಸೆನ್ನಂ (ತುರಂಗ. ೮೯-೧೧). [ವಿಗಡ 4 - ತನ। 

ವಿಗಡವಿಕ್ರಮ (ನಾ). ಮಹಾಶೂರ ; ಬಹಳೆ ಪರೌಿಕ್ರಮಿ : ಹಗೆಯನಾದರೆ 
ಕುಂದೆ ಗುಣದಲಿ ವಿಗಡವಿಕ್ರಮ ವೀರದೈತ್ಸ್ಥನ ಮಗ ಮಹಾಬಲ ಸಾಕು ಸ್ಕೆರಿಸಿ 


(ಕೌಶಿರಾ. ೩೬-೧೯). [ವಿಗಡ * ವಿಕ್ರಮ] 


೭೮೭೭ 


10 


15 


20 


ವಿಗತಮಳ 


ವಿಗಡವಿಗ್ರಹ (ನಾ). ಭೀಕರವಾದ ಕಾಳಗ ; ಉಗ್ರವಾದ ಯುದ್ಧ : 
ಅಗ್ಗಳೆಯನೆಚ್ಚನು ನರನ ಮೈಯಲಿ ತಳಿತವಂಬುಗೆಳೇನನೆಂಬೆನು ವಿಗಡವಿಗ್ರಹವ 
(ಬನ್ಮಾಡ್ರೋ, ೯-೫), (ವಿಗಡ 4 ವಿಗ್ರಹ] 

ವಿಗಡಿಸು (ಕ್ರಿ). ೧ ಬಾಧೆಪಡಿಸು ; ಕೋಟಳಿಗೊಳಿಸು ; ಭಂಗಪಡಿಸು : 
ಪಂಚಾಗ್ನಿ ತನ್ನತಿವಿಗಡಿಸಲ್‌ ತಿಳಿದು ಕಾಮಿನಿಯೆ ನಿನಗೆ ನಾ ಸಿತಗಳನ ಬೇಡಿ ಪತಿಯಂ 
ಕೊಡಿಪೆನೆಂಬುಮೆಯ ಚರಣಾಂಬುಜಕ್ಕೆ ಶರಣು (ಲಶಿಚಿ. ೧೪-೫೭) ; ರಣವನದನೇನೆಂಚೆನ್ನೆ 
ಧಾರುಣಿಪತಿಯೆ ವಿಗ್ರಹದ ವಿಸ್ತಾರಣ ನಿಗುರ್ಗಣೆ ವಿಗಡಿಸಿತು ವಿಬುಧರ ವಿಡಾಯಿಗಳ 

ಅಸ್ಥಿರವಾಗು ; ಕ್ಷೋಭೆಗೆ ಒಳಗಾಗು : 
ಪ್ರಳಯಾರ್ಣವದೊಳೆಯ್ದೆ ಜಗವಳಿದು ಕೆಳಗಿಳಿಯೆ ಕೂರ್ಮರೂಪಂ ಧರಿಸಿ 
ವಿಗಡಿಸಿದಜಾಂಡಮಂ ನಾವೆಯಂದದೆ ನೀನು ಶಿವನಾಜ್ಞೆಯಿಂದ ನಿಲಿಸಿ ಸೊಗಸನಿತ್ತೀ 
ಧರೆಗೆ ರಕ್ತಕನೆನಿಸಿಕೊಂಡು ಬಗೆಯದೆ ಧರಾತಳವ ಕೊಲುವುದುಚಿತವೆ ಪೇಳು 
(ಲಶಿಟಿಂ. ೧೯-೧೬) ; ಮಗಳ ಮನ ವಿಗಡಿಸಿತು ನಾಲ್ವರು ಬೆಗಡುಗೊಳಿಸಿದರು 
(ನಳಚ. ೩-೬೫). ೩. ವಿರೋಧಿಸು ; ಪ್ರಶಿಭಟಿಸು : ಮಹಾತ್ಮನನಂತರೂಪವನು 
ವಿಗಡಿಸಲು ಜಯವಹುದೆ (ಕವ್ಮಾಭೀ ೧-೨೧). "ಬಿಗಡಿಸು' ಹೋ. 

[ವಿಗಡ + - ಇಸ್ಕು) 

ಎಗಡೆ (ನಾ). ೧. ಸಾಮರ್ಥ್ಯವುಳ್ಳವಳು ; ಬಲಿಷ್ಠೆ : ಬಗೆಬಗೆಯ ಕೈದುಗಳ 
ವಿಗಡೆಯರ್‌ ಕಾಳೆಗಕೆ ಮುಂಕೊಳುತಿರ್ದರು (ಜೈಮಿಭಾ. ೧೬-೪). ೨. ದುರುಳೆ ; 
ದುಷ್ಟೆ : ನೀವು ಮಾನ್ಕರು ನಿಮ್ಮ ದಾಸಿ ಮಹಾವಿಗಡೆ (ಬಸಪು. ೫೫-೩೬) ; 
ಬಡಮನವಿಲ್ಲದೆ ಸಡಗರದೊಳಗಿಹ ವಿಗಡೆಯಾದರೆ ಇನ್ನ ನೆನೆಯೆ (ಕೋಶ. ೧೩-೪೬). 

[ವಿಗಡ + ಬ ಎ) 

ಎಗತ (ಗು). ೧. ಹೊರಟುಹೋದ ; ತೆರಳಿದ. ೨. ಆದೃಶ್ಮವಾದ ; ಇಲ್ಲವಾದ. 
೩ ಅಗಲಿದ ; ಬೇರ್ಪಟ್ಟ. ೪. ಸತ್ತ ; ಮರಣಹೊಂದಿದ. 
೫. ಇಲ್ಲದಿರುವ ; ರಹಿತವಾದ. ೬. ಕಳೆದುಹೋದ ; ನಷ್ಟವಾದ. (ನಾ). 
೭. ಪಕ್ಷಿಗಳ ಹಾರಾಟ. ಸಂ. 


(ಕುವ್ಮಾಅ. ೧೨-೨೩). ವಿ. 


25| ಎಗತಕೃಪ (ನಾ). ಕರುಣೆಯಿಲ್ಲದವನು ; ನಿರ್ದಯನಾದವನು : 


30 


ಇದಜೊಳಗಾನಿವನನಿಕ್ಕಿ ಕೋಪಮನಾಆ್‌ಪ್ಪುಚಿ ಪಂಥಮೆಂದು ಬಂದಂ ತದಗ್ರದೇಶಕ್ಕೆ 
ಕೋಣಪಂ ವಿಗತಕೃಪಂ (ಚಂದ್ರಪು ೫-೪೨). [ಸಂ.] 

ಏಗತಜೀವಿತ (ನಾ). ಜೀವ ಹೋದವನು ; ಸತ್ತವನು : ರೌದ್ರಪರಿಣಾಮದಿಂ 
ವಿಗತಜೀವಿತನಾಗಿ (ಶಾಂತಿಪು. ೭-೬೧ ವ) ; ಕ್ರೂರತರವಿಷವಿಭೇದ್ಮಂ ಧಾರಿಣಿಯೊಳ್‌ 
ಬಿರ್ದು ವಿಗತಜೀವಿತನಾದಂ (ಪಂಚತಂ. ೨೬೯-೧೬). ಸಂ.) 

ಎಗತನಿದ್ರೆ (ನಾ). ನಿದ್ದೆಯಿಂದ ಎದ್ದವಳು ; ಎಚ್ಚರಾದವಳು : 
ಮುನಿಕುಮಾರರೋದುವ ವೇದನಿನಾದದಿಂ ವಿಗತನಿದ್ರೆಯಾಗಿ ಪಾಂಡುರಾಜಂಗಮಲ್ಲಿಯ 
ಮುನಿಜನಂಗಳ್ಗಮಂಜಿಕಿಪಿದೊಡವರಾ ಕನಸುಗಳ್ಲೆ ಸಂತೋಷಂಬಟ್ಟು 


(ಪಂಪಭಾ. ೧-೧೪೦ ವ). [ಸಂ. ವಿಗತನಿದ್ರಾ) 


35) ಎಗತನಿಮೇಷ (ನಾ). ಎವೆ ಬಡಿಯದವನು ; ಕಣ್ಣು ತೆರೆದುಕೊಂಡೇ 


40 


45 


ಇರುವವನು : ಉತ್ಸೃಷ್ಟಸಕಲವ್ಕಾಪಾರನುಂ ವಿಗತನಿಮೇಷನುಮೆನಿಸಿ ಬರೆದ 
ನಂತೆಯುಂ ಕಂಡರಿಸಿದನಂತೆಯುಂ . . . ಇರ್ದ೦ಂ (ಕಾದಂಪೂ. ೮೨೮). [ಸಂ.] 

ಏಿಗತಪಾಪ (ನಾ). ಪಾಪವಿಲ್ಲದವನು ; ಪಾಪರಹಿತನಾದವನು ; 
ಪರಮಾತ್ಮ : ಜಯ ಜಯ ಪರಮೇಶ್ವರ ಪರಮದೇವ . . . ಸರ್ವಜ್ಞ ಸರ್ವಹಿತ 
ವಿಗತಪಾಪ (ವರ್ಧಮಾ. ೪-೬). |ಸಂ.] 

ವಿಗತಮರಣ (ನಾ). ಸಾವಿಲ್ಲದವನು ; ಅಮರ ; ದೇವತೆ : ಜಯಜಯ 
ಶಾಂತಿಕಿರಣ ಜಯಜಯ ವಿಗತಮರಣ ಜಯಜಯ ದುರಿತಹರಣ ಜಯ ಜಯತು 
ಜಯತು (ಹಚಕಾ. ೫-೬೯). [ಸಂ.] 

ಎಗತಮಳ (ನಾ). ದೋಷವಿಲ್ಲದುದು ; 
ವಿಗತಮಳಮುಪಾತ್ತಾರಾತಿ [ಸಾ] ರ್ಥಾರ್ಥವೀರಂ.. 
ಧರಣಿ।ಚಕ್ರಾಂಬ]ರಾಕ್ರಾಂತಮಕ್ಕು೦ (ಕಎರಾ. ೩-೨೧೬). [ಸಂ. ವಿಗತಮಲ] 


ನಿರ್ಮಲವಾದುದು : 
. ಸಾಗರಂಬೋಲ್‌ ಸೊಗಯಿಸಿ 


ವಿಗತರೋಪ 


ವಿಗತರೋಷ (ನಾ). ಕೋಪವಿಲ್ಲದವನು : ಉದ್ದೂತದೋಷರಂ ವಿಗತರೋಷರಂ 
« - * ಮಲಧಾರಿದೇವರಂ ದೇವರೆಂದು ಬಣ್ಣಿಪುದು ಜಗಂ (ಸುಕುಮಾ. ೧-೨೦). [ಸಂ.] 

ವಿಗತವಿಕಾರ (ಗು). ೧. ಯಾವ ಬದಲಾವಣೆಯನ್ನೂ ಹೊಂದದ; 
ನಿರಂತರವಾಗಿ ಇದ್ದ ರೂಪದಲ್ಲಿಯೆ ಇರುವ : ವಿಗತವಿಕಾರಾಕಾರಂ 
ಸೊಗಯಿಸುಗುಂ ನಿನ್ನ ರೂಪು ಶಾಂತಾಧಾರಂ (ಕಎಂ. ೩-೧೯೭). (ನಾ). ೨. ಯಾವ 
ವಿಕಾರವನ್ನೂ ಹೊಂದದವನು ; ಸ್ಥಿರಸ್ವಭಾವದವನು : ವಿಗತವಿಕಾರ 
ನಚಲಗಮ್ಮನದೃಯನಾತ್ಮ ನೋಡು (ಕುವ್ಕಾಛೀ ೩-೪೩). [ಸಂ.] 

ವಿಗತೌಂತರಾಯ (ನಾ). ವಿಘ್ನಗಳನ್ನು ನಿವಾರಿಸಿಕೊಂಡವನು ; ನಿರಾತಂಕ 
ನಾದವನು : ಉಗ್ರಸೇನಂ ಸಯಾದವಬೃಂದಂ ವಿಗತಾಂತರಾಯನೆಸೆದಂ 
(ವಿಷ್ಣುಪು ೫-೫-೧೩೫). [ಸಂ.] 

ವಿಗತಾಭರಣ (ನಾ). ಆಭರಣಗಳನ್ನು ಕಳಚಿರುವಿಕೆ ; ನಿರಾಭರಣ 
ನಾಗಿರುವಿಕೆ : ಚಾತರೂಪಮಂಜುಳನೆಸೆದಂ . . . ವಿಗತಾಭರಣಪ್ರಭವಾಗಿ ನಿಶ್ಚಳಂ 
(ಪುಷ್ಪಪು. ೧೩-೧೦೮). [ಸಂ.) 

ವಿಗತಾಭ್ಕ್ಯುದಯ (ನಾ). ಏಳಿಗೆಯಿಲ್ಲದವನು ; ಅಭ್ಕುದಯಹೀನ : 
ಸುಯೋಧನನೃಪತಿ ವಿಗತಾಭ್ಮುದಯನಾದನೆನುತ್ತ ಕರ್ಣಾದಿಗಳು ಕಳವಳಿಸೆ 
(ಕುವ್ಮಾದ್ರೋ ೧೦-೪೦). [ಸಂ.] 

ವಿಗತಾರ್ತವೆ (ನಾ). ಮುಟ್ಟು ನಿಂತುಹೋದ ಹೆಂಗಸು : "“ನಿಷ್ಕಳಾ, 
ವಿಗತಾರ್ತವಾ - ಹೊಲೆನಿತುಹೋದ ಮುದಿಕಿಯಂಢಾವಳ ಹೆಸರುಗಳು'' 
(ಸಿದ್ಧಾಂತಿ ೧೬೩). [ಸಂ. ವಿಗತಾರ್ತವಾ] ೬ 

ವಿಗತಾಸು (ನಾ). ಜೀವ ಹೋದವನು ; ಸತ್ತವನು : ಲೋಕೋನ್ನತನಪ್ಪ 
ದಿವ್ಮಪುರುಷಂ ವಿಗತಾಸುವನೊಯ್ದನಟ್ಕಟ್‌ಂ ನಿನ್ನುಮಂ (ಕಾದಂಪೂ. ೪೬) ; ವಿಜಿತನೋ 
ವಿಗತಾಸುವೋ ಧರ್ಮಜನ ಹದನೇನೆನುತ ಚಿಂತಾರಜನಿಯಲಿ ಕಂಗೆಟ್ಟುದಾ ಬಲ 
(ಕುವ್ಶಾಶ. ೩-೪೭). ಸಂ.) 

ಎಗತಾಹಾರತ್ವ (ನಾ). [ಜೈನ] ಆಹಾರಸೇವನೆ ಮಾಡದಿರುವಿಕೆ ; 
ನಿರಾಹಾರದಿಂದಿರುವುದು ; ೫ ಕೇವಲಜ್ಞಾನ ಉತ್ಪತ್ತಿಯಾದಾಗ 
ಉಂಟಾಗುವ ಹತ್ತು ಅತಿಶಯಗಳಲ್ಲಿ ಒಂದು : ಗಗನಗಮನಮುಂ 
ಉಪಸರ್ಗಾಭಾವಮುಂ ವಿಗತಾಹಾರತ್ವಮುಂ . . . ಅನಂತದರ್ಶನತ್ನಮುಮೆಂಬ 
ಘಾಶಿಕ್ಷಯಮಪ್ಪ ದಶಗುಣಂಗಳುಂ (ಚಾವೂಪು. 6೨). [ಸಂ] 

ಎಗಲಿತ, ವಿಗಳಿತ (ಗು). ೧. ಜಿನುಗಿದ ; ಸೋರಿದ. ೨. ಕಳಚಿದ ; ಉದುರಿದ. 
೩. ಕರಗಿದ ; ಅದೃಶ್ಯವಾದ. ೪. ಹೊರಟುಹೋದ ; ಕಳೆದುಹೋದ. 
೫. ಚೆದರಿದ ; ಹರಡಿದ. ೬. ಸಡಿಲವಾದ ; . ಶಿಢಿಲವಾದ. 
೭ (ಕೂದಲಿನಂತೆ) ಬಿಚ್ಚಿದ ; ಅಸ್ತವ್ಯಸ್ತವಾದ. ಆ. ಹೊಮ್ಮಿದ ; 
ಸೂಸಿದ : ತದೀಯ ಮುನೀಶ್ವರಮುಖಕಮಲವಿಗಲಿತಮೃದುಮಂದುಿರ 
ಗಂಭೀರಧ್ವನಿಯನಾಲಿಸಿ . . . ಜಾತಿಸ್ಮರನಾಗಿ (ಸುಖಮಾ. ೧೧-೭೭ ವ). ವಿಗಳಿತ : ೫. 
ಘನಗಾಂಡೀವವಿಗಳಿತ ವಿಶಿಖವಿಸರದ ವಹಿಗೆ ವಂಚಿಸದೆ ಲಾವಣಿಗೆಗೊಳ 
ಲಲಸಿ ಯಮನನು ಜೀವಿಗಳು ಜಡರಾಯ್ತು (ಕುವ್ಮಾಕ.ಉ೪-೨೮). ಆ. ಕತೆಗೇಳ್ದನಶ್ರು 
ವಿಗಳಿತ ಕಮಲಲೋಚನಂ (ಶ್ರೀರಾಮ. ೧೬೯-೪೭೭). ೯. ಜಾರಿದ ; ಸರಿದ : ವಿಗತಾ 
ಲೋಕಂ ಶಿವಪದವಿಗಳಿತಮೆನಿಸಿದ ಜನಕ್ಕೆ . . . ನೀನಾದೆ ನಾಥ ಕಣ್ಣುಂ ಗಶಿಯುಂ 
(ಚಂದ್ರಪು ೩-೬). [ಸಂ.1 


ಎಗಳನ (ನಾ). ರಸವು ಒಸರುವಿಕೆ ; ರಸಸ್ರಾವ : ಗಿಡುವಿನ ವಿಗಳನ 


ದಿಂದೊಕ್ಕುಡುಗದ ಸರಸೀಸರಿತ್ಸರ।ಪ್ರ|ಸರಂ ಕಾಲ್ಫಿಡಿದು ಪರಿತಂದು ನೆರೆವುದು ಬಿಡದೆ. 


ವನಾಂತರದೊಳೆಸೆವ ನವವಿಟಪಿಗಳೊಳ್‌ (ವರ್ಧಮಾ. ೧-೪೨). [ಸ0, ವಿಗಲನ] 
ವಿಗಳಿತ "ವಿಗಲಿತ' ನೋ. 
ಎಗಳಿತಮಾಯ (ನಾ). ಮಾಯೆಯನ್ನು ಮಾರಿದವನು ; ಮಾಯಾತೀತ ; 
. ನಿರ್ಮಾಯ : ಶರಣಸಮೇತಂ ವಿಗಳಿತಮಾಯಂ . . . ಶ್ರೀಕಂಠಂ ನಗಮಂ ಸಾರ್ದಂ 


ಸೊಗೆಸಿಂದಿರ್ದಂ (ಹಾಲಾಸ್ಕ. ೧-೧-೨೧ ರಗಳೆ). 1ಸಂ. ವಿಗಲಿತಮಾಯ। 


೭೮೭೮ 


20 


45 


ಎಗುರ್ವಿಸ್ಸು 


ವಿಗಳಿತತೋಕ (ನಾ). ದುಃಖವನ್ನು ಕಳೆದುಕೊಂಡ ವ್ಯಕ್ತಿ; ಸಾಂತ್ವನ 

ಹೊಂದಿದ ವ್ಯಕ್ತಿ : ನೀವಸ್ತೋಕಪುಣ್ಮರ ತಿಳುಹಿ ವಿಗಳಿತಶೋಕರೆನಿಸುವುದಂಧನೃಪ 

ಗಾಂಧಾರಿದೇವಿಯರ (ಕುವ್ಮಾಗ. ೧೦-೧೧). (ಸಂ. ವಿಗಲಿತಶೋಕ] 

ಎಗಲ್‌ಗೆ "ವಿಘಬ್‌ಗೆ' ನೋ 

ಎಗಾನ (ನಾ). ೧. ಅಬದ್ಧವಾದ ಗಾಯನ ; ಅಪಶ್ರುತಿಯ ಹಾಡುಗಾರಿಕೆ. 
೨. ಬೈಗುಳು ; ನಿಂದೆ : ""ವಿಗಾನಂ, ವಚನೀಯತಾ - ೨ ರಚ್ಚೆವಾಕ್‌'' 
(ಹಲಾಯು. ೨೪-೧೪೬). ೩. ವಿರುದ್ಧವಾದ ಹೇಳಿಕೆ ; ದೋಷಪೂರ್ಣವಾದ 
ಮಾತು : ಪ್ರತಿಯೊಂದು ಉಪನಿಷತ್ತಿನಲ್ಲಿಯೂ ಸೃಷ್ಟಿಸಲ್ಪಡುವ ಆಕಾಶವಾದಿಗಳ 
ವಿಷಯದಲ್ಲಿ ಕ್ರಮವೇ ಮುಂತಾದ್ದರ ವಿಗಾನವಿದ್ದರೊ ಸ್ರಷ್ಟುವಿನ ವಿಷಯದಲ್ಲಿ ಯಾವ 
ವಿಗಾನವೂ ಇಲ್ಲ (ಬ್ರಹ್ಮಭಾ. ೬೦೭). ([ಸಂ.] ` 

ಎಗುಣ (ಗು). ಗುಣವಿಲ್ಲದ ; ಗುಣಶೂನ್ಮವಾದ : ಸುಗುಣ್ಕೆಕಪಕ್ಷ 
ರಾದಖಿಳಸಜ್ಜನರೆನ್ನ ವಿಗುಣಕಾವ್ಮದೊಳಿರ್ಪ ದೋಷಂಗಳಂ ತಿದ್ದಿ (ವರ್ಷವ. ೧-೮). 

[ಸಂ.] 

ಎಗುನ (ನಾ). ಅಶುಭ ; ವಿಫ್ನು : ಮಾಯದ ಕೈಯಲ್ಲಿ ಓಲೆ ಕಂಠವ ಕೊಟ್ಟರೆ 
ಲಗುನ ವಿಗುನವ ಬರೆಯಿತ್ತು ನೋಡಾ (ಅವಚಂ. ೯-೩೬). [ಆ ಸಂ. ವಿಘ್ನ) 

ವಗುರ್ಬಣೆ, "ವಿಗುರ್ವಣೆ' ನೋ. 

ಎಗುರ್ಬಣ್ಮೆ "ವಿಗರ್ವಣ್ಮೆ' ನೋ. 

ವಿಗುರ್ಬಿಸು "ವಿಗುರ್ವಿಸು' ನೋ. 

ವಿಗುರ್ವಣಶಕ್ತಿ (ನಾ). ಮಾಯಾಶಕ್ತಿ ; ರೂಪಪರಾವರ್ತನ ಶಕ್ತಿ : 
ವಿಗುರ್ವಣಶಕ್ತಿಯವೋಲ್‌ ಅವಧಿಯಿಂ ಸೌಧರ್ಮೆಶಾನಕಲ್ಪದ್ವಯಜಾತದೇವರ್‌ 
ಸ್ವಕೀಯಧೃಜದಂಡಮಾದಿಯಾಗಿ ರತ್ನಪ್ರಭಾವನ್ಮಧಸ್ತನಭಾಗಂಬರಂ ಕಾಣ್ಬರ್‌ 
(ತತ್ತ್ವಪ್ರ, ೨೧೭). |< ಸಂ. ವಿಕುರ್ವಾಣಶಕ್ತಿ] 

ವಿಗುರ್ವಣೆ, ವಿಗುರ್ಬಣೆ, (ನಾ). ೧. ಭೀಕರತೆ ; ರೌದ್ರತೆ : ಮೇಘಕಾಲದ 
ವಿಗುರ್ವಣೆಯಂ ಪಡೆದಂ ವಿಯಚ್ಚರಂ (ಪುಕ್ಕಾಸ್ರ. ೨-೩೮). ೨. ರಭಸ ; ವೇಗ : 
ಪದಹತಿಯಿಂ ನೆಲಂನ್ನಡುಗೆ . . . ಕರಾಭಿಘಾತದೆ ವಿಗುರ್ವ್ವಣೆಯಿ[ಂ| ಭಗಣಂ 
ಧರಾತಳಕ್ಕುದಿರೆ (ಸೌಇಇ. X1-, ೧೦೩-೨; 1070). ಎಗುರ್ಬಣೆ, : ೧. ಆವ ಯುಗದಲಿ 
ಕಂಡುದಿಲ್ಲಿಂತೀ ವಿಗುರ್ಬ[ಪಾಕಾಾ ಗುರ್ವ, ದುರ್ವ, ಗೂರ್ಬ]ಣೆಯನು ಮಹಾಹವ 
ಕೋವಿದರೊಳು (ತೂರರಾ ೬-೪೦-೩೧). &. ಭಯಗೊಳಿಸುವಿಕೆ ; ಹೆದರಿಸುವಿಕೆ : 
ಅಂಜಲದೇಕೋ ಲೋಕವಿಗುರ್ಬಣೆಗೆ (ಬಸವ. ೬೮೯). ೪. ತೊಂದರೆ ; ಕ್ಷೇಶ : 
ಎನ್ನವನೆ ಸರ್ವಾಂಗಸೌಂದರ ನಿನ್ನ ಕಣ್ಣಿಂಗಹ ವಿಗುರ್ಬಣೆ (ಪಾಠಾಂ. ವಿಗುರ್ಬಿಗ]ಗೆಂತು 
ಸೈರಿಸುವೆ (ಬಸಪ ೧೮-೬೭). [ವಿಗುರ್ವಿಸು, + - ಆಣೆ] 

ಎಗುರ್ವಣ್ಮೆ, ವಿಗುರ್ಬಣ್ಮೆ (ನಾ). ರೂಪಪರಾವರ್ತನಶಕ್ತಿ ; ರೂಪಾಂತರ 
ಗೊಳಿಸುವ ಮಾಯಾಶಕ್ತಿ : ನಯನಮನೋಹರಂ ಮನುಜನಿರ್ಮಿತಮಲ್ಲದು 
ಎ. ಎ ಭೋಗಭೂಮಿಯ ಭವನಾಂಗಭೂಜದ ವಿಗುರ್ವಣೆ ಸಂಶಯಮೇವುದು 
(ಮಲ್ಲಿಪು ೨-೬೫) ; ಹಗಲು ಕತ್ತಲೆ ಕವಿದಂತಾಯ್ತು ದುಷ್ಟದೈವಗಳ ವಿಗುರ್ವಣೆಯಿಂದ 

; ಬಳಿಕ್ಕಿನ ವಿಗುರ್ಬಣೆಗಳೆಂಬುದು ಮುನಿಯ 
ಗೊಡ್ಡಾಟದಿಂ ನಮಗೆ ಬಪ್ಪ ರಕಿಜ್‌ಿದಲ್ಲ ಸಂಕಟವಿದಕ್ಕೆ ಹೆದಜದಿರ್ದಡೆ 
ಮುಂದೆ ಲೇಸುಂಟು (ಹಚಕಾ. ೬-೫೬). (ವಿಗುರ್ವಿಸ್ಮು + - ಅಣೆ) 

ಎಗುರ್ವಿಸ್ಟು, ವಿಗುರ್ಬಿಸು (ಕ್ರಿ). ೧. ಭಯಾನಕವಾಗು ; ಭೀಕರವಾಗು : 
ಅಗುರ್ವು ಪರ್ವೆ ವಿ!ಪಾಠಾಂ. ಬಿ]ಗುರ್ವಿಸಿದ ಬಿಲ್ಲಳಂ ಕಂಡು ಭಯಂಗೊಂಡು 
(ಪಂರಾಮೂ. ೫-೭೭ ವ) ; ನರ್ತಿಸುವ ಕಬಂಧದಿಂದೊಟ್‌ವ ಲೋಹಿತಧಾರೆಗಳಿಂ ನಭಂ 
ವಿಗುರ್ವಿಸುವುದು (ಶಾಪಮಂ. ೭೬೫; ಎ6. ೫1 ಶಿಕಾರಿ. ೨೪೨ ; 1 ನೋ). ೨. ಬೆದರಿಸು ; 
ಭಯಗೊಳಿಸು : ಲೋಕಭೀಕರತರಕಾಳಕೂಟದ ವಿಗುರ್ವಿಪ ಕೂಟವೆನಿಪ್ಪದಾಂತ 
ದುರ್ದ್ವರರಿಪುಸಂಕುಳಕ್ಕೆ ವಿಭು ಪೇಯಿಯ ಸಾಹಣಿಯಗ್ರವಿಕ್ರಮಂ (ಕೊಲ್ಹಾಶಾ. ೧೬-೧೫ ; 
1169) ; ಅದಟ ಸಾಮಂತಸಂದೋಹಮಂ ವಿಗುರ್ವಿಸಿ ಭೇರಿಯಂ ಸೂಳ್ಕೆಸಿ ನಿಂದರೊಡ್ಡಿ 
(ಜ್ನಾನಚಂ. ೧-6೧). ೩. ಅಧಿಕವಾಗು ; ಅತಿಶಯವಾಗು : ಉರ್ವಿ 


(ಭರಚ. ೩೪-೪೮). ಎಗುರ್ಬಣ್ಮೆ 


ಎಗುರ್ವಿಸು 


3 


ಪರ್ವಿದುದೋರಂತೆ ಕರಂ ವಿಗುರ್ವಿಸಿ ತಮಿಸ್ರಾನೀಕಮಾ ಲೋಕಮಂ 
(ತಾಂತೀಶ್ವ. ೧೧-೨೦). ೪. ಮೆರೆ ; ಪ್ರದರ್ಶಿಸು : ವೈರಿವರ್ಗದೊಳ್‌ ದೋರ್ವಲಮಂ 
ವಿಗುರ್ವಿಸಿ . . . ಪುತ್ರ ನೀಂ ಮುದದೆ ಮಾಡು ಮದೀಯಮನಪ್ರಮೋದಮಂ 
(ಶಾಂತೀಶ್ವ. ೪-೧೭೪). ವಿಗುರ್ಬಿಸು : ೪. ರಾಜ್ಕದೊಳುರ್ಬ್ಬಿಯೊಳ್‌ ವಿಗುರ್ಬಿಸಿದ 
ನಿದೇನಗುರ್ಬೊ ನಿಜದೋರ್‌ಬಳದುನ್ನತಿ ದುರ್ವಿನೀತನ೦ (ಎಕ. ೪11೩ ವಗರ. ೩೫-೨೯ ; 
1077). ೫. ಉದ್ದ ಟನಾಗು ; ಸೊಕ್ಕು : ಕಡುರ್ಪಿನಿಂ ವಿಗುರ್ದಿಸುವರ ಮಾಸೆಯಂ 
ಸುಡುವ ತೇಜದಳುರ್ಕೈ (ಎಕ. 31 ದಾವಣ. 6೫-೨೨; 1143). "ಬಿಗುರ್‌,', "ಬಿಗುರ್ವು' 
ಪರಾ. [ವಿಗುರ್ವು + - ಇಸ್ಮು. / ತೆಲು. ವಿಗುರ್ವಿಂಚು] 


ವಿಗುರ್ವಿಸ್ಕು, ವಿಗೂರ್ವಿಸು (ಕ್ರಿ ಸ ಮಾಯಾಶಕ್ತಿಯಿಂದ ನಿರ್ಮಿಸು ; 


ವಿಕುರ್ವಾಣಶಕ್ತಿಯಿಂದ ಸೃಷ್ಟಿಸು : ಮನೋಹರನೆಂಬ ಯಕ್ಷಂ. . . ತಣ್ಗ್ಣಾಳಿಯಂ 
ವಎಿಗುರ್ವಿಸಿ ದೇಹಕ್ಕಾಪ್ಮಾಯನಂ ಮಾಡಿ (ವದ್ದಾರಾ. ೫೬-೧೨). ವಿಗೂರ್ವಿಸು : 
ವಿಗೂರ್ವಿಸುವ ಶಕ್ತಿಯನೊಡೆಯರುಂ ಪ್ರತ್ಮಕ್ಷಮಾಗಟ್‌ವರು 
(ಶ್ರಾವಕಾ. ೪೭-೬) ; ಪಲವು ರೂಪುಗಳನೊರ್ಮೊದಲೊಳೆ ವಿಗೂರ್ವಿಸುವುದು 
ಕಾಮರೂಪಿತ್ತಮೆಂಬುದು (ಶ್ರಾವಕಾ. ೯೪-೧೦). [ಆ ಸಂ. ವಿಕುರ್ವಾಣ + - ಇಸ್ಬು] 
ವಿಗೂರ್ವಿಸು "ವಿಗುರ್ವಿಸ್ಮು' ನೋ. 

ವಿಗ್ಗನಲೆ (ನಾ). ಒಂದು ಊರಿನ ಹೆಸರು : ಕರಡಿಕುಜುಕಿ ಮೇಲ ಕಾರಲ್‌ಎ 
ವಿಗ್ಗನಲೆ ಕುನ್ಹರ್ಕುಜುಕಿಯ ಮೂಡೈ ಒಲಸ್ಟೆಎ (ಎಕ. x (5% ಚಿಕ್ಕಬ.೬೬-೨೧; 850). [7] 
ಎಗ್ರ (ಗು). ೧. ಮೂಗಿಲ್ಲದ. (ನಾ). ೨. ಮೂಗಿಲ್ಲದವನು : ""ವಿಗ್ರ ಎಂಬುದು 
ಮೂಗಿಲ್ಲದವಂ'' (ಹಲಾಯು. ೧೦೦-೪೫೬). ([ಸಂ.) 

ವಿಗ್ರಹ (ನಾ). ೧. ಹಬ್ಬುಗೆ ; ವಿಸ್ತರಣ ; ವಿಸ್ತಾರ : ""ಎಸ್ತಾರಃ , ವಿಗ್ರಹಃ, 
ವ್ಯಾಸಃ - ೩ ಕಿರಿದಾಗಿರುವುದನ್ನು ಪಿರಿದಾಗಿ ಮಾಡುವಿಕೆ, ವಿಸ್ತಾರ, ವಿಶಾಲತೆ'' 
(ಸಿದ್ಧಾಂತಿ. ೬೬೩). ೨. ಆಕಾರ ; ಆಕೃತಿ; ರೂಪ ; ಶ್ರೀಮಹಾಗುರು 
ಬಲೋದಗ್ರವಿಗ್ರಹಂ . . . ಪ್ರೇಮದಿಂದೆಮಗೆ ಭಕ್ತಿಯನೀಗೆ (೩ಜ್ಕಂಾ ೧-೧). ೩. ದೇಹ ; 
ಶರೀರ : ಹಮಶಿಖರಿಶಿಖರಸಮವಿಗ್ರಹಸನಾಥನಂ ಕುಮುದದಳಧವಳರುಚಿರುಚಿರ 
ವೃಷನಾಥನಂ (ಅದಿಪು ೭-೨೭ ರಗಳೆ) ; ವಿಗ್ರಹದೊಳಿದಿರಾಂತ ಕರಿಗಳ ವಿಗ್ರಹಂಗಳು 
ಕೆಡೆಯೆ ಕಾದಿ ಸಮಗ್ರಬಲ ಜೋದಾಳಿ ಕೊಂಡುದು ಸುರರ ಕೋಟೆಗಳ 
(ಬುವ್ಮಾಧೀ ೪-೯೦), ೪. ಪ್ರತಿಮೆ ; ಮೂರ್ತಿ : ವಿಗ್ರಹಗಳ ನಿರ್ಮಾಣಕೌಶಲ್ಮವನ್ನಂತೂ 
- ವರ್ಣಿಸಲು ಅಸಾಧ್ಯ (ಮೈವಾಸ್ತು. ೬೧) ; ಈ ಶಿಲ್ಪಶಾಸ್ತ್ರಗಳು . . . ವಿಗ್ರಹ ಹೇಗಿದ್ದರೆ 
ಸುಂದರ, ಹೇಗಿದ್ದರೆ ಸುಂದರವಲ್ಲ - ಎಂಬ ಎರಡು ದೃಷ್ಟಿಗಳನ್ನು ಮಂಡಿಸುತ್ತವೆ 
(ಸದಸ ೧೨೫). ೫. ಜಗಳ ; ಕಲಹ : "ವಿಗ್ರಹಿಸು' ಪರಾ. ೬. ಕಾಳಗ ; 
ಯುದ್ಧ : ಅಹಿತರ್‌ ಸಂಧಿಯುಮಂ ವಿಗ್ರಹಮುಮನಾತನೊಳೊಡರ್ಚರ್‌ 
(ಶಾಂತಿಪು. ೧೦ ೧೪) ; ಪೊಲ್ಲದು ದುರಾಗ್ರಹಮಾತನೊಳಾಗ ವಿಗ್ರಹಂ 
(ಪಂರಾಮಾ. ೧೧-೨). ೭. ಭಾಗ ; ಅಂಶ ; ವಿಭಾಗ. ಆ. ಆಕಾಶ ; ಗಗನ. 
೯. ಉದಾರಗುಣ ; ಔದಾರ್ಯ : ""ವಿಸ್ತರಂ ಕಾಳಗಮತ್ಮುದಾರ ಗಗನಾಂಗಣ 
ಮೆಂಬಿವು ವಿಗ್ರಹಾಹ್ಟಯಂ'' (ನಾನಾರ. ೯೯). ೧೦. [ವ್ಕಾಕ] (ಸಮಾಸ ಮೊದಲಾ 
ದುವುಗಳ ಘಟಕಗಳನ್ನು?) ವಿಭಜಿಸುವಿಕೆ ; ವಿಂಗಡಿಸಿ ಇಡುವಿಕೆ : 
"ವಿಗ್ರಹವಾಕ್ಕ' ಪರಾ. (ಸಂ. 

ವಿಗ್ರಹಂಗೆಯ್‌ (ಕ್ರಿ). ಕಾಳಗಮಾಡು ; ಯುದ್ಧಮಾಡು : ಅಗ್ರದುಭಯಬಲಂ 
ವಾಗ್ರೋಗ್ರವಿಗ್ರಹಂಗೆಯ್ದುಶಿರೆ (ಹಮ್ಮಾರ.೩-೪೦ ವ). (ವಿಗ್ರಹ + ಕೆಯ್‌,) 
ವಿಗ್ರಹಕರಾಳ (ನಾ). ೧. ವಿಕಾರವಾದ ರೂಪವುಳ್ಳವನು ; ಕುರೂಪಿ. 
೨. ಯುದ್ಧದಲ್ಲಿ ಭೀಕರನಾದವನು. ೧, ೨: ಆ ನೃಪಂ . 
ಸಪ್ತಾಂಗಸಂಗಿಯಾಗಿಯುಂ ಸಪ್ತಾಂಗಸಂಗಿಯಲ್ತು ವಿಗ್ರಹಕರಾಳನಾಗಿಯುಂ 
ವಿಗ್ರಹಕರಾಳನಲ್ತು (ಪುಷ್ಪಪು ೯-೩೯ ವ). (ಸಂ. ವಿಗ್ರಹಕರಾಲ] 

ವಿಗ್ರಹಭಂಜಕ (ನಾ). ಪ್ರತಿಮೆಗಳನ್ನು ಭಂಗಿಸುವವನು ; ಮೂರ್ತಿಭಂಜಕ : 
ಸೂರ್ಯದೇವತೆಯ ಪ್ರತಿಮೆಯನ್ನು ವಿಗ್ರಹಭಂಜಕರು ಕತ್ತರಿಸಲಾಗಿ ಮತ್ತೆ "ಅದರ 
ಕೈಗಳನ್ನು ಬಂಗಾರದಲ್ಲಿ ಮಾಡಿಟ್ಟರು (ಭಾರದ. ೫೧೦). [ಸಂ.] is 


೭೮೭೯ 


ವಿಗ್ರಹಲೀಲೆ (ನಾ). ೧. 


ವಿಘುಟಿಸು 


ಆಕೃತಿಯ ಸೌಂದರ್ಯ ; ರೂಪದ ಬೆಡಗು. 
೨. ಯುದ್ಧಕ್ರೀಡೆ ; ರಣಕೇಳಿ. ೧, ೨ : ಬಾಲಾಶೋಕಂ ವಿಗ್ರಹಲೀಲೆ ರಜೋವಿಕೃತಿ 
* ಇಲ್ಲ ಬನದೊಳಲ್ಲದೆ ಜನದೊಳ್‌ (ಪುಷ್ಪಪು ೨-೨೮). [ಸಂ. ವಿಗ್ರಹಲೀಲಾ) 


ವಿಗ್ರಹವಾಕ್ಯ (ನಾ). [ವ್ಯಾಕ] ಸಮಾಸದಲ್ಲಿ ಘಟಕಾವಯವಗಳನ್ನು ವಿವರಿಸುವ 


ಮಾತುಗಳ ಗುಂಪು ; ಸಮಾಸದ ಅರ್ಥವನ್ನು ಬಿಡಿಸಿ ಹೇಳುವ ವಾಕ್ಕ : 
ಸಮಾಸಶಬ್ದದಲ್ಲಿ ಸೇರಿರುವ ಪ್ರಕೃತಿಗಳಿಗೆ ಅರ್ಥದಲ್ಲಿ ಪರಸ್ಪರ ಸಂಬಂಧವಿರುತ್ತದೆ. 
ಆ ಸಂಬಂಧವನ್ನು ವಿವರಿಸಿ ಹೇಳುವುದಕ್ಕೆ ವಿಗ್ರಹವಾಕ್ಕ ಎಂದು ಹೆಸರಿದೆ (ಕೈಬಿಡಿ. ೨೦); 
ಸಮಾಸದ ಅರ್ಥವನ್ನು ಬಿಡಿಸಿ ಹೇಳುವ ಮಾತುಗಳ ಗುಂಪಿಗೆ "ವಿಗ್ರಹವಾಕ್ಕ'ವೆಂದು 


ಹೆಸರು (ಮಧ್ಯಮ. ೧೪೧). [ಸಂ.] 


101 ವಿಗ್ರಹಾರಾಧನೆ (ನಾ). ದೈವತ್ವವನ್ನು ಆರೋಪಿಸಿದ ಪ್ರತಿಮೆಗಳ ಆರಾಧನೆ ; 


15 


20 


46 


ಎಘಟತ (ಗು). ೧. ಒಡೆದ ; ಸೀಳಿದ ; ಹೋಳುಮಾಡಿದ 


ಮೂರ್ತಿಪೂಜೆ : ವಿಗ್ರಹಗಳಲ್ಲಿ ಅನುಪ್ರವೇಶವೂ ಆರಾಧಕರಿಗೆ ಅನುಗ್ರಹವೂ 
ಸಂಭವಿಸುವುದೆಂದು ವಿಗ್ರಹಾರಾಧನೆ ಮುಖ್ಯವಾಗಿ ಅನುಷ್ಠಾನಕ್ಕೆ ಬಂದಿರುತ್ತದೆ 


(ಹಿಂದಸಾ. ೭೨). (ಸಂ. ವಿಗ್ರಹಾರಾಧನಾ] 


ವಿಗ್ರಹಿಸು (ಕ್ರಿ). ೧. ಜಗಳವಾಡಿಸು; ಘರ್ಷಣೆಯುಂಟಾಗುವಂತೆ ಮಾಡು : 


ಮಂದಿರದಲಾಟದಲಿ ಜೀವರ ವೃಂದವನು ವಿಗ್ರಹಿಸಿ ಕಾಡುವವಂದಿರನು ಮನುಕುಳಿಗಳಲಿ 
ಹೊಗೆಯಿಂದ ಕೊಲಿಸುವರು (ನಿಭಾಗ ೫-೧೧-೩೯). ೨. ಭಾಗಮಾಡು ; ಸೀಳು ; 
ಹೋಳುಮಾಡು : ಅಂಬಿಕಾಸತಿ ವಿಗ್ರಹಿಸಿ ಹಸ್ತದಲಿ ತಿರುಹಿಟ್ಟಳು ರಸಾತಳಕೆ 


(ದೇವೀಮ. ೩-೨೫). [ವಿಗ್ರಹ 4 - ಇಸ್ಕು) 


ವಿಘಟ (ನಾ). ಒಡೆದವನು ; ಭೇದಿಸಿದವನು : ನೂರ್ವರೊಳೊರ್ವನಗುರ್ಬು 


ಪರ್ಬಿ ಪರಕಲಿಸೆ ಸಂಪೂರ್ಣವಯಸ್ಕನಾಗಿ ಫೃತಘಟವಿಘಟನುಮಾಗಿ ಪುಟ್ಟುವುದುಂ 


(ಪಂಪಭಾ. ೧-೧೬೧ ವ). ([ಸಂ.] 


ವಿಘಟನ (ನಾ). ೧. ಒಡೆಯುವುದು : ಇಂದ್ರನಟ್ಟಿದಂ ನಿನಗಿದಆ ಪೆಸರ್‌ 


ದೇವದತ್ತಮೆಂಬುದು ನಿನಗಭ್ಮುದಯಕರಂ ಶಂಖಂ ರಿಪುಹೃದಯಕವಾಟಪುಟವಿಘಟನಂ 
ನೋಡರಿಗಾ (ಪಂಪಭಾ.೬-೪). ೨. ವಿಭಜನೆ ; ವಿಂಗಡಣೆ : ಒಬ್ಬನು ಬಲ್ಲನಗ್ಗದ 
ಧರ್ಮಮುದ್ರಾಘಟನವಿಘಟನವ (ಕುವ್ಮಾಅ. ೧೫-೬). ೩. ನಾಶ; ಅಳಿವು : 
ದುರಿತತಿಮಿರವಿಘ ಟನಪಟುವೆನಿಪ ವಿಮಲಕೇವಲಜ್ಞಾನಭಾನೂದಯಮಾಗೆ 
(ಅಜಿಪು. ೭-೧೩ ವ) ; ಮುನಿಪದನಖದೀಪ್ತಿಶರಚ್ಚಂದ್ರಿಕೆ . . . ಮಾಡುಗಘತಮೋ 
ವಿಘಟನಮಂ (ಮಲ್ಲಪು ೧-೧೨). ೪. ವಿಸರ್ಜನೆ ; ಮುಕ್ತಾಯ : ಆ ರೀತಿ ನಡೆದ 
ಪುನಸ್ಸಮಾಯೋಜನವು ತತ್ಕಾಲದಲ್ಲಿರುವ ಲೋಕಸಭೆಯ ವಿಘಟನವಾಗುವವರೆಗೂ 
ಲೋಕಸಭೆಯಲ್ಲಿಯ ಪ್ರತಿನಿಧಿತ್ವದ ಮೇಲೆ ಪ್ರಭಾವವಳ್ಳುದಾಗಿರತಕ್ಕುದಲ್ಲ 
(ಭಾಧಾವ ೪೧). [ಸಂ.) 

: ಸ್ವಕೀಯ 
ಪರಿಧಾವನವೇಗವಿಘ ಟಿತವೈರಿಬಾಲಶಕಟನೆಂಬ ಶಕಟನುಮಂ . . . ಕರೆದು 
(ಜಗವಿ. ೩-೨೨ ವು. (ನಾ). ೨. [ಕಾಮಶಾ] ಚುಂಬನದ ಹನ್ನೆರಡು 
ಪ್ರಕಾರಗಳಲ್ಲಿ ಒಂದು : ಬರೆತೆಗೆದೋಪಳ ತುಔಕ3ಟಿಯಂ ಕರಶಾಖೆಗಳಿಂದ ಪಿಡಿದು 
ನಾಲಗೆಗೊನೆಯಿಂ ಪರಿಮರ್ದಿಸಿ ಚುಂಬನಮಂ ಬು ವಿಘಟಿತಂ ತಾನೆನಿಕುಂ 


(ಮನ್ಮವಿ. ೧೨-೬). [ಸಂ.) 


ವಿಘಟಿಸು (ಕ್ರಿ). ೧. ಮುರಿ ; ಸೀಳು ; ಭಂಜಿಸು. ೨. ಅಗಲಿಸು ; ಬೇರ್ಪಡಿಸು. 


೧,೨ : ಆ ರಾಜಸುತಂ ಕೀರ್ತಿಸುಧಾರಸದಿಂ ತಂಪುವಡೆದು ಪರಿಪೂರ್ಣಕಳಾಧಾರಂ 
ಸಕಳೇಂದುರಥಂ ವೈರಿಮನೋರಥರಥಾಂಗಮಂ ವಿಘಟಿಸಿದಂ (ಪಂರಾಮಾ. ೨-೬೫). 
೩. ಬೇರ್ಪಡು ; ಅಗಲು : ಆ ಮಹಾತ್ಮನ ಆತ್ಮೀಯಸಾಂಸಾರಿಕಮನೋರಥಂಗ 
ಳೊಡನೆ ರಥಾಂಗಂಗಳ್‌ ವಿಘಟಿಸೆಯು೦ (ಚಂದ್ರಪು. ೨-೪೬ ವ). ೪. ಬೇರೆಯಾಗು ; 
ವೃತ್ಕಾಸವಾಗು : ತಾಳಮೇಳದ ಗತಿಯ ಗಮಕದ ಕೀಲಣೆಯ ಕಾಲಾಟ ವಿಘಟಿಸಿ 
ಚಾಳಿಯಲಿ ತಬ್ಬಿಬ್ಬುವೋಗುತಲಿರ್ದಳಾ ಮಾಯೆ (ಪ್ರಭುಲೀ ೭-೨೬). ೫. ಪ್ರತಿಭಟಿಸು ; 
ಸ್ಪರ್ಧಿಸು : ವೈರಿಗಜಘಟಾವಿಘಟನನೊಳ್‌ ವಿಘಟೆಸಿ ಬಿಲ್ಲಲ್ಲು (ಪಂಪಭಾ. ೨-೫೬ ವ). 
(ವಿಘಟನ 4 - ಇಸ್ಬು] 


ಎಫುನಿಸು 


ವಿಘನಿಸು (ಕ್ರಿ). ಗೌರವಿಸು ; ಮಾನ್ಕಮಾಡು ; ಮನ್ನಿಸು (?) : ಕಾಣೈಗೊಟ್ಟಾ 
ಗುರುಜಘನೆ ಕೈಮುಗಿಯೆ ಕಾಣಿಕೆಯ ವಿಘನಿಸಿ ಕೈಕೊಳುತಾಕೆಗೆ ಬಿನದಕಾ 
ಪ್ರಘಟಿತಾನಂದ ಕೈಮುಗಿದ (ಭಂಟ. ೪೨-೪೧). [ವಿಘನ್ಮ 3. - ಇಸು) 

ವಿಘಸ (ನಾ). ೧. ಅರ್ಧಂಬರ್ಧ ಜಗಿದ ತುತ್ತು. ೨. ಯಜ್ಞಾ ಹುತಿ, 
ನೈವೇದ್ಯ್ಧಗಳ ಶೇಷ. ೩. ಊಟಮಾಡಿ ಉಳಿದ ಆಹಾರ : ""ಭೋಜನಕ್ಕಾಗಿ 
ಮಿಕ್ಕುದು ವಿಘಸಮಕ್ಕು'' (ಮಂಗರಾ. ೬೫-೭). (ಸಂ.] 

ವಿಘುಸಾಸಿ (ನಾ). ಯಜ್ಞಶೇಷವನ್ನು ಸೇವಿಸುವವನು : ವಿಘಸಾಸಿಗಳಾದ 
ಮನುಜೋತ್ತಮರನೆ ಅನುಸರಿಸಿ ಆಂ ಸನ್ಮುತಿಗೆಯ್ವೆನಲ್ಲದೆ ಪೆರತೊರ್ವರಂ 
ನುತಿಗೆಯ್ಬುದೆನಗೆ ಲೇಶಮುಂ ಸಹ್ಮಮಾಗಿರದು (ಭಾರಶಾಂ. ೧೧-೫೨). 

[ಆ ಸಂ. ವಿಘಸಾಶಿನ್‌] 

ವಿಘಳಿಗೆ 'ವಿಘಟಿಗೆ' ನೋ. 

ವಿಘಲ್‌ಗೆ, ವಿಗಲಟ್‌ಗೆ, ವಿಘಳಿಗೆ (ನಾ). ಒಂದು ಕಾಲಪ್ರಮಾಣ ; 
ಗಳಿಗೆಯಲ್ಲಿ ಅರುವತ್ತನೆಯ ಒಂದು ಭಾಗ ; ಇಪ್ಪತ್ತುನಾಲ್ಕು 
ಸೆಕೆಂಡುಗಳಷ್ಟು ಕಾಲ : ""ವಿಘಟಕಿಗೆ .. . ಅಉುವತ್ತು ಪುಟ್ಟಿರಲು 
ಘಟ್‌ಿಗೆಯೊಂದಕ್ಕು'' (ಮಂಗರಾ. ೧೯-೪). ವಿಗಲಿಗೆ : ಮೂವತ್ತು ಗಳಿಗೆ ವಿಗಲ್‌ಗೆ 
ಯೊ(ಪಾಕಾಂ.ವಿಷ್ಟಿಯೊ)ಳಾವುದು ಮಟ್‌ ಪುಟ್ಟಿತದಆ ಗಲ್‌ಗೆಯೆ ವರಿಸಂ 
(ಅಶ್ವಶಾ. ೫-೨೯). ವಿಘುಳಿಗೆ ; ಚಿಟುಕು ಮೂನ್ನೂಅಅವತ್ತು ಕೂಡಿದಡೆ ಒಂದು 
ವಿಘಳಿಗೆ (ಅವಚಂ. ೧೪೨-೬೫೪) ; ಒಂದು ಲಕ್ಕದ ಮೇಲೆ ತೊಂಬತ್ತೊಂದು 
ಸಾವಿರಜಂಗಮಕ್ಕೆಂದಂದು ಮಾಡಿದ ಪದಪದಾರ್ಥಾವಳಿಗಳೆಲ್ಲವನು ಒಂದು 
ವಿಘಳಿಗೆಯೊಳಗೆ ಸವೆಯಲು ಕುಂದದೇಗುವೆನು (ಬಸಪು. ಆ-೧೬). 

[ಆ ಸಂ. ವಿಘಟಿಕಾ] 

ವಿಘಾತ (ನಾ). ೧. ನಾಶ ; ಧ್ವಂಸ : "ವಿಘಾತಿಸು' ಪರಾ. ೨. ಕೊಲೆ ; ವಧೆ. 
೩. ನಿರೋಧ ; ವಿಘ್ನ ; ಅಡ್ಡಿ : ದೇವೇಂದ್ರಂ . .. ತಪೋವಿಘಾತಂ ಮಾಡಿಮೆಂದು 
ತನ್ನ ನಚ್ಚಿನಚ್ಚರಸಿಯರುಮನಾಜು೦ಂ  ಯತುಗಳುಮಂ ಗಂಧರ್ವರುಮಂ 
ಕಾಮದೇವನಂ ದಂಡನಾಯಕಂ ಮಾಡಿ ಪೇಟ್ನಾಗಳ್‌ (ಪಂಪಭಾ ೭-ಆ9 ವ). ೪. ಏಟು ; 
ಹೊಡೆತ ; ಪೆಟ್ಟು : ಈತನುಲುಬೆಗೆ ಬೆದಟ್‌ತುರುಸಂಘಾತದಲಿ ಹೆಬ್ಬಂದಿಯೊಂದು 
ವಿಘಾತದಲಿ ಹಾಯ್ದುದು ಕಿರಾತವ್ರಜವನೊಡೆದುಳಿದು (ಕುವಾಅ. ೧೩-೬೧); ತನ್ನ ಸ್ಥಾನವ 
ಕಾದುಕೊಂಡುಯಿರುವಲ್ಲಿ ಅದಕ್ಕೆ ವಿಘಾತವ ಮಾಡಿದರೆ ಕಚ್ಚುವದು (ವಿಷಚಿ.೩-೫). 
೫. ಬಿಟ್ಟುಬಿಡುವುದು ; ತ್ಕಾಗ. [ಸಂ.] 

ವಏಘಾತಕ (ನಾ). ೧. ಕೊಲ್ಲುವವನು ; ನಾಶಮಾಡುವವನು. ೨. ಬಾಧಕ 
ವಾದುದು ; ವಿಘ್ನಕಾರಿಯಾದುದು. [ಸಂ.] 

ಎಿಫಾತಿ, (ನಾ). ನಾಶಪಡಿಸುವವನು ; ನಾಶಮಾಡುವವನು : ಶಾಂತಿನಾಥಂ 
ಮಿಢ್ಕಾಡಂಬರವಿಘಾತಿ ಘಾತಿಕದಂಬಕತರುಗಹನದಹನನೆನೆ ನೆಗಲ್ದಿಜರಂ 
(ಶಾಂತಿಪು. ೧೨-೨೬). [ಸಂ. ವಿಘಾತಿನ್‌] 

ವಿಫಾತ್ಮಿ (ನಾ). ೧. ಅಳಿವು ; ನಾಶ : ಈ ತಳೋದರಿಯಿಂದ ಕುಲಕೆ ವಿಘಾತಿ 
ತಪ್ಪದು (ಕಾಶಿರಾ ೨೩-೧೨). ೨. ಕೇಡು ; ಕೆಡುಕು ; ಹಾನಿ : ಪುರುಷಾರ್ಥವನು 
ತಮಗೆ ಮಾಡಿದವರುಗಳಿಗೆ ವಿಘಾತಿಯ ಹೂಡಿದವದಿರು ನರಕದೊಳಗೋಲಾಡ 
ದಿಹರೇ (ಬವ್ಮಾಉ. ೩-೧೨೨); ನೋಡಿದೆ ಕುಂತೀಕುಮಾರ ತಾಮ್ರಧ್ವಜಂ. ಮಾಡಿದ 
ವಿಘಾತಿಯಂ ನಮ್ಮೆಲ್ಲರಂ ಧುರದೊಳೀಡಿಟ್‌ದುರುಳ್ಳಿ  ಹಯಮಂ ಕೊಂಡು 
ರತ್ನಪುರಿಗೈದಿದಂ (ಜೈಮಿಭಾ. ೨೬-೨). ೩. ಹಗೆತನ ; ವಿರೋಧ ; ವೈರ: 
ಭೀಮಾರ್ಜುನರ ಕೂಡೆ ವಿಘಾತಿ ಕೈಯೊಡನುಚಿತವೇ ಕೆಡೆನುಡಿವುದೀ ಲೋಕ 
(ಕುವ್ಮಾಅ. ೨೧-೫೦) ; ಮಾಡಿದ ವಿಘಾತಿಯಂ ಮಣಕಿದು ಸುತನಂ ಕೂಡಿಕೊಂಡು 
ನೃಪನಧ್ವರಕೆ ಪೊಅಮಟ್ಟು ಬಂದು ಕಾಂಬುದು ಕುಂತಿದೇವಿ ಪಾಂಚಾಲತನುಜೆಯರ 
(ಜೈಮಿಭಾ. ೩೨-೫೬). ೪. ಹೊಡೆತ; ಪ್ರಹಾರ : ಹಡಗು ಜಲಧಿಯೊಳೋಡಿ 
ಗಿರಿಗಳನೆಡಹಿ ನುಗ್ಗಾದಂತೆ ಸುಭಟರ ಗಡಣ ಗಜವನು ತಾಗಿ ತಾಗಿ ವಿಘಾತಿಯಲಿ 
ನೊಂದು (ಕುವ್ಮಾದ್ರೋ ೩-೨೮), [ಸ೨.] 


೬೮೮೦ 


5 


ಜ್ರ 


25 


35 


ವಿಚಯ 


ವಿಘಾತಿಸು (ಕ್ರಿ). ಧೃಂಸಮಾಡು ; ನಾಶಗೊಳಿಸು :.ಅತಿರಥರುರವಣೆಯ 
ಪದಹತಿಯ ಧೂಳಿಯ ಮಬ್ಬಿನುಬ್ಬರದ ಧರಧುರವದೊಂದೆಸೆ ಪದಾತಿಯ 
ಹೊರಳಿಗಳದೊಂದೆಸೆ ವಿಘಾತಿಸಿತರಿಭಟನನು (ಕುವ್ಮಾಕ. ೧೧-೩೬). 


(ವಿಘಾತ + - ಇಸ್ಕು] 
ಏಘೂರ್ಣನ (ನಾ). ೧. ಹೊಯ್ದಾಟ , ಕ್ಷೋಭೆ ; ಅಲ್ಲೋಲಕಲ್ಲೋಲ : 
1. ಮುಳಿಸು ವಿಘೂರ್ಣನಂ ತಿಳವುದಂಬು . . . ಅಕ್ಷಿಕಾಂತಿ ಮಾಂಬೊಳಪೆನೆ ಮೇರೆದಪ್ಪಿದ 


ರತಾಮೃತವಾರ್ಧಿಯನೀಸಿ ಮೂಡುತುಲ ಮುಖಗುತುಮಿರ್ಪರ್‌ (ಶಾಂತಿಪು ೬-2೨೦). 
೨. ಚಕ್ರಾಕಾರವಾಗಿ ಸುತ್ತುವಿಕೆ, - ತಿರುಗುವಿಕೆ. ೩. ಆಧಿಕ ; 
ಅತಿಶಯ : "ವಿಘೂರ್ಣಿಸು' ಪರಾ. (10.1 

ವಿಘೂರ್ಣಿಸು (ಕ್ರಿ). ಅತ್ಮಧಿಕವಾಗು : ಗೋತ್ರನಗಂ ಪಿಳಿಗಿತ್ತೊ ಸಾಗರಂ ತಳರ್ದುದೊ 
ಮೇರೆಯಿಂದಮುಬ್‌ದಂದಿನಿತದ್ಭುತಮಾದ ನಾದಮಗ್ಗಳಿಸದೆನಲ್‌ ವಿಘೂರ್ಣಿಸಿದು 
ಬರ್ಬಲದೊಳ್‌ ಸಮಲಾನಕಸ್ವನಂ (ಏಂರಾಮಾ. ೧೬-೩೫). [ವಿಘೂರ್ಣನ 4 - ಇಸ್ಬು] 

ವಿಘ್ನ (ನಾ). ಅಡ್ಡಿ ; ತೊಡರು ; ಪ್ರತಿಬಂಧ : ತ್ರಿವಿಧವಿಘ್ನಂಗಳಿಗೆ ಪರಿಹಾರವನು 
ಕೇಳ್‌ (ಗಗತಾ. ೧೩-೧೬). [ಸಂ.) 

ವಿಘ್ನರಾಜ (ನಾ). ವಿಘ್ನಗಳನ್ನು ನಿರ್ಬಂಧಿಸುವವನು ; ಗಣೇಶ : 
““ವಿಘ್ನರಾಜಂ ವಿನಾಯಕಂ . . . ಲಂಬೋದರನೆನಿಕ್ಕು'' (ಮಂಗರಾ. ೫-೧೬). [ಸ0.) 

ಎಫ್ನುಹ (ಗು). ಅಡ್ಡಿಗಳನ್ನು ನಾಶಮಾಡುವ : ಜಂಗಮವ ತಣಿಪಿ ಶಿವಸಿದ್ಧ 
ವಿಘ್ನಹಲಗ್ನವೆಂದು ಓಂ ಪುಣ್ಯವೆನಲು (ಸಿದ್ಧರಾ. ೮-೪೭). (ಸಂ. ವಿಫ್ನಹನ್‌] 

ಎಫ್ನೇಶ (ನಾ). ನ ವಿಘ್ನರಾಜ : ಈಗೆ ನಮಗಿಷ್ಟಾರ್ಥವನು ನಿರ್ವಿಘ್ನದಾಯಕವ 
. ೬ ೬ ಕಾರುಣ್ಕನಿಧಿ ವಿಘ್ನೇಶನೊಲವಿನಲಿ (ಎಭಾಗ. ೧-೧-೩). [ಸಂ.1 

ಎಫ್ಲೇಶ್ವರ (ನಾ). ೧. ಎ ವಿಘ್ನರಾಜ : ನಿರ್ವಿಘ್ನವಾಗಿ ಸತ್ಸಾಧನೆ ನಡೆಯುವುದಕ್ಕೆ 
ವಿಘ್ನೇಶ್ಚರನ ಪ್ರಾರ್ಥನೆಯು ಆವಶ್ಶಕ (ಹಸಾರ. ೧೩೩೮ ಪುಟ). ೨. ಓಂದು ಬಗೆಯ 
ಮಹಾಮಂತ್ರ : ವಿಘ್ನೇಶ್ವರ ವಿಶಾಲ . . . ಭೈರವ್ಮಾದಿ ಮಹಾಮಂತ್ರಂಗಳಂ . . . 
ಬೇಜ್‌ ಬೇಟ್‌ ವಿವೇಕಿಸಿ ನೋಡಿ (ವಿವೇಕ, ೮೧). |ಸಂ.] 

ವಿಫ್ಲೇಶ್ವರಾಗಮ (ನಾ). ಲಲಿತಾಗಮದ ನಾಲ್ಕು ಭೇದಗಳಲ್ಲೊಂದು : ಲಲಿತ 
ಲಲಿತೋತ್ತರ ಕೌಮಾರತಂತ್ರ ವಿಫ್ಲೇಶ್ವರಾಗಮವೆಂದು ಲಲಿತಾಗಮದ ನಾಲ್ಕು 
ಭೇದಂಗಳು (ಎವೇಕ. ೭೧). [ಸಂ.1 

ಎಚಕಿಲ, ವಿಚಕಿಳ (ನಾ). ೧. ಒಂದು ಬಗೆಯ ಮಲ್ಲಿಗೆ : ಮುಕ್ತಾಮಾಲಿಕೆಯಂ 
ನವವಿಚಕಿಳಮಾಲಿಕೆಗೆತ್ತೆಳಸಿ ಸುಲೌವುವಳಿಕಳಭಂಗಳ್‌ (ಪಂರಾಮಾ. ೫-೧೧೬); ವನಪಾಲಂ 
ಕಾಣ್ಕೆಗೈದಂ ವಿಚಕಿಲದಲರಂ (ಉಜಕೇ. ೧೦-೨). ೨. ಒಂದು ಬಗೆಯ ಮರ ; 
ಮದನವೃಕ್ಷ. ವಿಚಕಿಳ : ೧. ""ಪೊಂದಾವರೆಯ ವಿಚಕಿಳದ ನಸುಬಿರಿದಲರಿಂ 
ದರ್ಚಿಸಿದನವನಿಪತಿ ಜಿನಪತಿಯಂ (ಮಲ್ಲಿಪು. 6-೩); ಮಧುಮಿತ್ರ ಜಗಜ್ಜೈತ್ರಾಯುಧ 
ಗೃಹಮೆನೆ ವಿಕಚವಿಚಕಿಳಂ ಸೊಗಯಿಸುಗುಂ (ಚಂದ್ರಪು ೭-೫೦).  [ಸಂ.] 

ವಿಚಕಿಳ "ವಿಚಕಿಲ' ನೋ. 

ವಿಚಕ್ಷಣ (ಗು). ೧. ಸ್ಪಷ್ಟವಾಗಿ ಕಾಣಬಲ್ಲ ; ದೂರದರ್ಶಿಯಾದ. 
೨. ಸಮರ್ಥವಾದ ; ಪರಿಣತವಾದ : ಆದರದ ಮಾತುಗಳು, ವಿಚಕ್ಷಣಚಕಿತ್ಸೆ 
ಇವೆಲ್ಲವೂ ಅವರ ಮೇಲೆ ಮರೆಯಲಾಗದ ಪರಿಣಾಮವನ್ನುಂಟುಮಾಡಿತ್ತು 
(ಮನೋನಂ. ೧೭). (ನಾ). ೩. ವಿದ್ವಾಂಸ ; ಪಂಡಿತ : ರಸವತ್ಕವಿತಾಮಾರ್ಗಂ 
ರಸೆಯಲ್ಲಿ ವಿಚಕ್ಷಣರ್ಕಳಿಂ ಪೊಸತೆನಿಕುಂ (ರಾಜಶೇ ೧-೩೩). ೪. ಪರಿಣತವಾದುದು : 
ಇಂತಿದು ಚಿತ್ರಕಥಾಭಿರೂಪನಿಂತಿದು ಗಜವಾಜಿಲಕ್ಷಣವಿಚಕ್ಸಣನೀ ಶುಕನುದ್ಗತಾಂಶುಕಂ 
(ಉದಂಪೂ. ೫೪). [ಸಂ.] 

ಎಚಕ್ಷಣೆ (ನಾ). ಕೌಶಲ ; ಚಾತುರ್ಯ : ಈ ವಿತರಣೆ, ವಿಚಕ್ನಣೆ, ಅಂತಸ್ತು, 
ಗೌರವಗಳ ಅಳತೆಗೆ ಸರಿತೂಗಿಸುವುದು ಗಂಗರಾಜರಿಗೆ ಮಾತ್ರ ಸಾಧ್ಯವಿದ್ದಿತು 
(ಶಾಂತಲಾ. ೯೯). (ಸಂ. ವಿಚಕ್ಷಣ] 

ಎಚಯ (ನಾ). ಅನ್ವೇಷಣೆ ; ಶೋಧನೆ : “ವಿಚಯನಂ, ವಿಚಯನ ವಿಚಾರೋ 
ವಿಚಾರಣಮೆಂದೊಡಮೇಕಾರ್ಥಂ'' (ತತ್ತ್ವಪ್ರ. ೩೪೮). [ಸಂ.1 


ವಿಚಯನ 


ವಿಚಯನ (ನಾ). ವ ವಿಚಯ : ""ಅನ್ವೇಷಣಂ, ವಿಚಯನಂ, ಮಾರ್ಗಣಂ, ಮೃಗಣಾ, 
ಮೃಗಃ - ೫ ಹುಡುಕಿ ನೋಡುವಿಕೆ'' (ಸಿದ್ಧಾಂತಿ. ೩೬೬). [ಸಂ.1 

ವಿಚರ್ಚಿಕೆ (ನಾ). ನವೆಯಿಂದ ಕೂಡಿದ ಒಂದು ಬಗೆಯ ಚರ್ಮವ್ಯಾಧಿ ; 
ತುರಿಕೆ : ವಿಚರ್ಚಿಕೆಯೆಂಬಾಮುಯಕಂ ಶಸ್ತ್ರವಿಆದು ಬಟಮದು ಕೇಆಂ 

" (ಅಶ್ವಶಾ ೧೪-೧೯). [ಸಂ. ವಿಚರ್ಚಿಕಾ] 

ವಿಚಲ (ಗು). ೧. ಅಲ್ಲಾಡುವ ; ಕಂಪಿಸುವ. ೨. ಅಹಂಕಾರವುಳ್ಳ; 
ದುರಭಿಮಾನಿಯಾದ. (ನಾ). ೩. ಚಂಚಲವಾದುದು ; ಅಸ್ಥಿರವಾದುದು : 
ವಿಚಲಮಪ್ಪುದೆ ಕೃಷ್ಣಹೃದಯಂ (ಜೈಮಿಭಾ. ೨೬-೧೮). (ಸಂ.] | 

ವಿಚಲತೆ, ವಿಚಳತೆ (ನಾ). ೧. ಅಲೆದಾಟಿ ; ಸಂಚಾರ : ರಾವಣನು . . . ಬಳಿಕ 
ನೋಡಿದ ನರ್ಮದೆಯ ತೀರದಲಿ ಸೇನೆಗಳ ನಿಲಿಸಿ ಬನದತಿಶಯಗಳನು ಮನಗೊಳಿಪ 
ಕುವಲಯ ಕಮಲ ರಾಜಿಪ ಕೊಳಗಳನು ವಿಹರಿಸುವ ಜಲವಿಹಗಗಳ ವಿಚಲತೆಯ 
(ಉತ್ತಕ. ೧೯-೧೯). ೨. ಚಂಚಲತೆ ; ಅಸ್ಥಿರತೆ. ವಿಚಳತೆ : ೨. ವಿಚಳತೆಯಿಲ್ಲ 
ಚಿತ್ತದೊಳಪಾಂಗದೊಳಲ್ಲದೆ . . . ತಲ್ಲತಾಂಗಿಯಾ (ಚಂದ್ರಪು. ೧೧-೧೦೯). 

[ಸಂ. ವಿಚಲತಾ। 

ವಿಚಲಿತ, ವಿಚಳಿತ (ಗು). ೧. ಅಲುಗಾಡುವ ; ಅಲ್ಲಾಡುವ. (ನಾ). 
೨. ಉದ್ರೇಕ ; ಕ್ಷೋಭೆ : ಪುಳಕತತಿ ತಾಗುವುದೊ ಬಾಲೋತ್ಪಳಸಖಾಂಕ 
ಕಪರ್ದಿಗೆನುತ ವಿಚಲಿತಮಪ್ಪ ನಿಜಾತ್ಮದಿಂದಾಲಿಂಗಿಸುವ ಪರಿಯೊ (ಬಸಪು ೩೫-೨೪). 
೩. ವ್ಯಗ್ರನಾದವನು; ಕ್ಲೋಭೆಗೊಂಡವನು : ಅದರಿಂದ ಅವನು ಅಷ್ಟು 
ವಿಚಲಿತನಾಗಿರಲಿಲ್ಲ (ದೀಪಹ. ॥. ೨೩೬೯). ವಿಚಳಿತ : ೧. "ವಿಚಳಿತಶ್ಮಶ್ರು' ಪರಾ. 

[xc.| 

ವಿಚಳತೆ "ವಿಚಲತೆ' ನೋ. 

ವಚಳಿತ "ವಿಚಲಿತ' ನೊ 

ವಿಚಳಿತಶ್ಮಶ್ರು (ನಾ). ಅಲ್ಲಾಡುವ ಮಾಸೆಯುಳ್ಳವನು : ಪಟುಕೋಪಾಟೋಪ 
ಬದ್ಧ ಭ್ರುಕುಟಿ ವಿಚಳಿತಶ್ಮಶ್ರು . . . ಧನುರ್ಚ್ಮಾಲತಾಸಂಘಟಿತಾಮೋಘಾಸ್ವ್ರದಿಂ 
ತತ್ಕರಟಿಬಿದುವನಾರ್ದೆಚ್ಚಂ (ರಾಜತೇ ೬-೮೯). (ಸು. ವಿಚಲಿತಶ್ಮಶ್ರು] 


ವಿಚಾರ (ನಃ. ವಿಮರ್ಶೆ ; ಪರ್ಯಾಲೋಚನೆ ; ಪರಾಮರ್ಶೆ. ೨. ವಿವೇಕ ; 
ವಿವೇಚನೆ : ಎಚಾರದಲ್ಲಿ ಕಡಿಮೆಯಾದರೂ ಆಚಾರದಲ್ಲಿ ಕಡಿಮೆ ಇಲ್ಲ (ಗಾದೆ). 


೩, ತೀರ್ಮಾನ ; ನಿರ್ಧಾರ. ೪. ವಿಷಯ ; ಸಂಗಶಿ : ಕೆಲವೊಮ್ಮೆ ಅಂಥ 
ವಿಚಾರಗಳನ್ನು ವಿಸ್ತಾರದ ಭೀತಿಯಿಂದ ಕೈಬಿಡಲಾಗಿದೆ (ದ್ರಾವಿವಿ. ೧೦ ಹಿನ್ನೆಲೆ). 
೫. ನ್ಯಾಯ ನಿರ್ಣಯ,--ತೀರ್ಮಾನ : ಮಹಿಶೂರನಗರದ ಹೋಬಳಿ ಸೀಮೆ 
ವಿಚಾರದ ಗೋಪಾಲರಾಜೈಗೆ ಬರಸಿ ಕಳಹಿದ ನಿರೂಪ (ಮಲಂ. ೧೯೬೮, ೭೯-೨; 1910). 
ವಿಚಾರದ ಚಾವಡಿ ಎ ಮೈಸೂರಿನ ಅರಸರಾಗಿದ್ದ ಚಿಕ್ಕದೇವರಾಜ 
ಒಡೆಯರು ಸ್ಥಾಪಿಸಿದ ಆಡಳಿತಕಛೇರಿಗಳಲ್ಲಿ ಒಂದು ; ನ್ಯಾಯವನ್ನು 
ಪರಾಮರ್ಶಿಸುವ ಚಾವಡಿ : ಪಟಣದ ಹೊಬಳಿ ವಿಚಾರದ ಚಾವಡಿ ವಳಿತದ 
ನಾಗಮಂಗಲಸ್ಮಳದ ಕಲಿದೇವನದಳ್ಳಿ ಗ್ರಾಮ (ಮೈಆರಿ. ೧೯೩೩, ೫೬-೯; 1700) ; 
ಕಾವೇರಿಗೆ ಉತ್ತರಪಾರ್ಶ್ವದಲ್ಲಿರುವ ಗಡಿಗಳಿಗೆ ಪಟ್ಟಣದ ಹೋಬಳಿಯ ವಿಚಾರದ 
ಚಾವಡಿ ಎಂಬದಾಗಿ ನಿಬಂಧನೆ ಮಾಡಿದರು (ಮಹಾವಂ. 1 ೧೪೭). |ಸಂ.1 
ವಿಚಾರಕ್ರಮ (ನಾ). ವಿಷಯನಿರೂಪಣೆಯ ರೀತಿ ; ವಿಚಾರಪದ್ಭತಿ : 
ಚಾರುಶ್ರೀನೃಪತುಂಗವಿಚಾರಕ್ರಮಮಾರ್ಗಗಣನೆಯೊಳ್‌ ಪರಮಾಲಂಕಾರವಿಭಾಗಂ 
ವಿವಿಧಾಕಾರಂ ಶಬ್ದಾರ್ಥಭೇದದಿಂದೆರಡಕ್ಕುಂ (ಕಎರಾ. ೨-೨). (ಸಂ. 
ವಿಚಾರಕ್ಷೆಮ (ನಾ). ೧. ಯೋಚಿಸಲು ಯೋಗ್ಯವಾದುದು ; ಪರಿಶೀಲಿಸಲು 
ಅರ್ಯವಾದು ುಸಂದರ್ಭಂ ವಿಚಾರಕ್ಷಮಮುಚಿತಪದಂ . . . 
ಕಾವ್ಯಮೆಂದನ್ವಿತಸುಕವಿಜನಂ ಮೆಚ್ಚೆ (ಆಬಪು. ೧-೨೬). ೨. ಯುಕ್ತಾಯುಕ್ತತೆಯ 
ಪರಿಶೀಲನೆಯಲ್ಲಿ ದಕ್ಷನಾದವನು ; ವಿವೇಚನೆ ಮಾಡುವುದರಲ್ಲಿ 
ಸಮರ್ಥನಾದವನು : ಅನೂನಶಕ್ತ್ಯನ್ವಿತಂ ವಿಚಾರಕ್ಷಮನೆಂಬ ನೆಗಟ್ಟ್‌ಯಿನ್ಹೆ 
ಬಲ್ಲಾಳನೃಪಾಳಂ ಕಾರ್ತಿಕೇಯನನ್ನೊಪ್ಪಿಪ್ಪ೦ (ಎಕ.೪.ಆರಸೀ.೩೮-೧೬ ; 1171). [ಸಂ.] 


ಮೃ 


30 


ವಎಚಾರಪರತೆ 


ಎಚಾರಗೇಡಿ (ನಾ). ತಿಳಿವಳಿಕೆ ಇಲ್ಲದವನು ; ಅವಿವೇಕಿ : ಗಂಧರ್ವ 
ನಾರಿಯರು ಪುರುಷರು ವಿನೋದವಿಹಾರಲೀಲೆಯೊಳೆಯ್ದೆಯೆಯ್ದಿ ವಿಚಾರಗೇಡಿಗಳಾಗಿ 
ತಾವವರಿದ್ದರಣ್ಮದಲಿ (ಬಸಪು ೩೪-೭) ; ನೀವಾದರೂ ಈ ವಿಚಾರಗೇಡಿಗೆ ತಿಳಿಹೇಳಿರಿ 
(ಹುಚ್ಚಾಟ. ೬೪). [ವಿಚಾರ * ಕೇಡಿ 

ವಿಚಾರಗೋಷ್ಠಿ (ನಾ). ಒಂದು ಗೊತ್ತಾದ ವಿಷಯದ ಬಗ್ಗೆ ನಾನಾ 
ಮುಖವಾಗಿ ನಡೆಸುವ ಸಮಾಲೋಚನೆಯ ಸಭೆ ; ವಿಮರ್ಶೆಯ ಗೋಷ್ಠಿ : 
ಎಂ.ಎ. ತರಗತಿಯಲ್ಲಿ ಆವಶ್ಯಕವಾಗಿ ಪಾತ್ರವಹಿಸಬೇಕಾಗಿದ್ದ ವಿಚಾರಗೋಷ್ಠಿಗಳ 

, ವಿಷಯದಲ್ಲೂ ಅವನ ಉತ್ಸಾಹವು ಇಂಗಿಹೋಗಿತ್ತು (ದೂರು. ೨೪೫), ([ಸಂ.) 

ವಿಚಾರಜ (ನಾ). ವಿಷಯಮಂಥನದಿಂದ ಹುಟ್ಟಿದುದು ; ವಿಚಾರಜನ್ಮ 


ವಾದುದು : ನಿನ್ನಿಚ್ಛಾಪ್ರಕಾರಗಳೆ ನಿಯಮಗಳ್‌ ಪ್ರಕೃತಿಗೆ. . . ವಿಚಾರಜಂ 
ಮತಿಮಿತಿಯ ತತ್ತೈಸಿದ್ಧಾಂತಂಗಳಂ ಮಾರ್ವ ಯೋಗಸಿದ್ದಿಗಳಾತ್ಮಸಾಧಕಗೆ! 


(ಶ್ರೀರಾಮ. ೭೨೬-೪೭೦). 1%ಂ.1 

ವಿಚಾರಣಾಧಿಕಾರಿ (ನಾ). ""(ಅಧಿಕಾರಪೂರ್ವಕವಾಗಿ) ವಿಚಾರಣೆ 
ನಡೆಸುವವನು, ವಿಚಾರಣಾಧಿಕಾರಿ'' (8೩೬೬೬ ಇಂಕನಿ. 1ಸಂ.] 

ವಿಚಾರಣಾಸಮಿತಿ (ನಾ). ವಿವಾದದ ಬಗೆಗೆ ತನಿಖೆ ನಡೆಸಲು ಅಧಿಕೃತವಾಗಿ 
ನಿಯೋಜಿತವಾಗಿರುವ ಸಮಿತಿ, - ಆಯೋಗ : ರಾಜನ ನ್ಮಾಯಾಲಯವು ಈ 
ವಿಚಾರಣಾಸಮಿಶಿಗಳ ಕಾರ್ಯಗಳನ್ನು ಪರಿಶೀಲಿಸುತ್ತಿತ್ತು (ಭಾರದ. ೫೬). |ಸಂ.] 

ವಿಚಾರಣೀಯ (ನಾ). ವಿಮರ್ಶಿಸಲು ತಕ್ಕುದಾದುದು; ಪರಿಶೀಲನೆ ಮಾಡಲು 
ಅರ್ಹವಾದುದು : ದ್ರಾವಿಡ ಎಂದು ಕರೆಯಬೇಕಾದ ಒಂದು ಕುಲ ಇದ್ದಿತೇ ಎನ್ನುವುದು 
ವಿಚಾರಣೀಯವಾಗಿದೆ (ನಮ್ಮನು. ೪). [ಸಂ.] 

ವಿಚಾರಣೆ (ನಾ). ೧. (ಯಾವುದಾದರೊಂದು) ವಿಷಯವ 
ಪರೀಕ್ಷಿಸುವುದು ,- ಪರಿಶೀಲಿಸುವುದು : "ಚರ್ಚಾ, ಸಂಖ್ಯಾ, ವಿಚಾರಣಾ - 
ಪ್ರಮಾಣದಿಂದ ಅರ್ಥವನ್ನು ಪರೀಕ್ಷಿಸುವಿಕೆಯ ಹೆಸರುಗಳು'' (ಸಿದ್ಧಾಂತಿ. ೪೪). 
೨. ಅಪರಾಧದ ತನಿಖೆ,- ಶೋಧನೆ : ""ಕೇಳುವುದು ; ಕೇಳಿಕೆ ; ಪ್ರಶ್ನೆ ; 
ವಿಚಾರಣೆ'' (1, ಇಂಕು). ೩, ವಾದ ಮಾಡುವುದು ; ಚರ್ಚೆ ; ವಾದಿಸುವುದು. 
೪. [ತತ್ತಶಾ] ಆತ್ಮವಿಚಾರವನ್ನು ಮಾಡುವುದು : 
ಆತ್ಮವಿಚಾರವನ್ನು ಮಾಡುವುದು «ಅಮೃತ. ೬-೬ ಟಕು) ; ಚ್ಞಾನಭೂಮಿಕೆಗಳು . . . 
""ಎವಿದಿಷಾ'', “ವಿಚಾರಣಾ''. . . ""ತುರ್ಯಗಾ'' ಎಂದೇಳು (ಛಾರದ. ೨೨೭). 

ಎಚಾರಣೆಮಾಡು ಇ (ಮೊಕದ್ದಮೆ, ವ್ಯಾಜ್ಯ ಇತ್ಯಾದಿಗಳ ಸಂಬಂಧದಲ್ಲಿ) 

ತನಿಖೆಮಾಡು ; ಶೋಧನೆನಡೆಸು : ನ್ಯಾಯಾಧಿಪತಿಯು . . . ಇವರಿಬ್ಬರನ್ನೂ 
ಚೆನ್ನಾಗಿ ವಿಚಾರಣೆ ಮಾಡಿದನು (ನಿಟ. x, ೧೯) ; ಗ್ರಾಮಕೋರ್ಟಿನವರು ವಿಚಾರಣೆ 
ಮಾಡಬಹುದಾದ ವ್ಯಾಜ್ಮಗಳು (ಗ್ರಾಮಕ. ೨೦). ವಿಚಾರಣೆಯಾಗು ಇ (ಮೊಕದ್ದಮೆ, 
ವ್ಯಾಜ್ಯ ಇತ್ಯಾದಿಗಳು) ಪರೀಕ್ಷೆಗೆ ಒಳಗಾಗು ; ತನಿಖೆಯಾಗು : ವ್ಯಾಜ್ಕವು 
ಬೆಂಚನಿಂದಲೇ ವಿಚಾರಣೆಯಾಗಬೇಕೆಂದು ಪ್ರತಿವಾದಿ ಅಪೇಶ್ದಿಸಿ ಅಂಥಾ 
ಮನುಷ್ಯನನ್ನು ನೇಮಿಸಿದ್ದರೆ (ಗ್ರಾಮಾಕ. ೧೭). [ಸಂ. ವಿಚಾರಣಾ) 

ಎಚಾರದೂರ (ನಾ). ಇ ವಿಚಾರಗೇಡಿ : ಕ್ರೂರಚಿತ್ತನು ನಂಬಿಕೆಯೆಂಬ 
ವಿಚಾರದೂರನು ಮಂದೆವಾಳದಿ ಮಾರಮರ್ದನನೆಂದಿನಿತು ಭಯವಿಲ್ಲದಾತ್ಮದಲಿ 
ಕಾಳುಗೆಲಸಂಗಳಿಗೆ ಕಳುಪುತ . . . ಕೀಳಾಳಿನಂದದಿ ಮಾಡಿಸುತ್ತಿರಲು (ಒಸಪು ೨೬-೫೭). 

[ಸಂ.1 

ವಿಚಾರಧಾರೆ (ನಾ). ಆಲೋಚನೆಯ ಧಾಟಿ ; ವಿಚಾರದ ಓಟ, - ಗತಿ: 

ಈಸ್ಕಿಲಸನ ವಿಚಾರಧಾರೆಯ ಗತಿಯಲ್ಲಿ ಗಮನಾರ್ಹವಾದದ್ದು ಒಂದಿದೆ 


ವಿಚಾರಣಾ - 


(ಬದ್ಧಪ್ರ. 7೦೦೭1೪, ನಾಟಕದ ಸಮಸ್ಯೆ). 1ಸಂ. ವಿಚಾರಧಾರಾ। 

ಎಚಾರಪರ (ನಾ). ಚಿಂತನಶೀಲನಾದ ವ್ಯಕ್ತಿ : ವಿಚಾರಪರರು ತಮ್ಮ ಅಸ್ತಿತ್ವದಲ್ಲಿ 
ಸಂದೇಹಪಡರು (ಜೀವಾತ್ಮ. ೧೪). [ಸಂ.1 

ಎಚಾರಪರತೆ (ನಾ). (ವಿಚಾರವನ್ನು ಕುರಿತು) ಚಿಂತಿಸುವಿಕೆ ; ಚಿಂತನಶೀಲತೆ : 
ಜನರ ವಿಚಾರಪರತೆಯನ್ನು ತುಳಿದು (ಶಿಕ್ನದ. ೬೫). (೫೦. ವಿಚಾರಪರತಾ) 


ವಿಚಾರೆಬ್ರಷ್ಟ 


ವಿಚಾರಬ್ರಷ್ಟ (ನಾ). ವ ವಿಚಾರಗೇಡಿ : ಫಿಷ್ಟಜನದೂರನೆ ವಿಚಾರಭ್ರಷ್ಟನೇ ಗರ್ವಿತನೆ 
ಸುಜನಾರಿಷ್ಟನೇ ತಾಮಸನೆ ನೀತಿವಿಹೀನನೇ ಖಳನೆ (ಒನಪು. ೪೫-೨೧). [೫೦.] 

ವಿಚಾರಲಹರಿ (ನಾ). ಇ ವಿಚಾರಧಾರೆ : ಸರ್ವಸಾಧಾರಣವಾಗಿ ವೈಖಾನಸ ಮತ್ತು 
ಪಾಂಚರಾತ್ರಾಗಮಗಳಲ್ಲಿನ ವಿಚಾರಲಹರಿಯಲ್ಲಿ ವಿಕವಾಕ್ಕತೆ ಇರುವುದು ಕಂಡು 
ಬರುತ್ತದೆ (ಭಾರದ. ೭೫). [೫೦.] 

ವಿಚಾರವಂತ (ನಾ). ಆಲೋಚಿಸುವ ಸಾಮರ್ಥ್ಯವುಳ್ಳವನು ; ವಿಚಾರಜ್ಞ : 
ನನ್ನ ತಂದೆ ವಿಚಾರವಂತ (ಮಣಿಸ್ತ ೩). | ಆ ಸಂ. ವಿಚಾರವತ್‌] 

ವಿಚಾರವಾದ (ನಾ). (ಯಾವುದಾದರೂ) ವಿಷಯವನ್ನು ಪರ್ಯಾಲೋ 
ಚಿಸುವ ವಾದ ,-ಸಿದ್ದಾಂತ : ವಿಚಾರವಾದವು ಅವನಿಗೆ ಬಹಳವಾಗಿ ಹಿಡಿಸಿದೆ 
(ದೂರಸ. ೨೧). 1೫೦.) 

ವಿಚಾರವಾದಿ (ನಾ). ವಿಚಾರವಾದವನ್ನು ಅನುಸರಿಸುವವನು : ಶುದ್ಧ 
ವಿಚಾರವಾದಿಗೆ ಅವುಗಳಲ್ಲಿ ಯಾವ ಅರ್ಥವೂ ಕಾಣುತ್ತಿರಲಿಲ್ಲ (ದೂರಸ. ೮೦). 

[ಸಂ. ವಿಚಾರವಾದಿನ್‌] 

ವಿಚಾರವಿನಿಮಯ (ನಾ). ಆಲೋಚನೆಗಳ ಪರಸ್ಪರ ವಿನಿಮಯ : ತಮ್ಮ 
ದಣಿ ಸೂಚಿಸಿದ್ದ ಪ್ರದಾನಸಂಬಂಧವಾದ ವಿಚಾರವಿನಿಮಯದಲ್ಲಿ ಇಡೀ ದಿನ ಕಳೆದು 
ಹೋಯಿತು (ಪುನರು. ೩೦೭). ಸಂ.) 

ವಿಚಾರವೇದಿಕೆ (ನಾ). ಆಲೋಚನೆಯ ಅಭಿವ್ಯಕ್ತಿಗೆ ಸ 
ಹಿರಿಯ ಹೊತ್ತಗೆಯನ್ನು ಹೊರತರುವುದರ ಒಂದು ಹೊಸ 
ವಿಚಾರವೇದಿಕೆಯನ್ನು ಸಿದ್ಧಪಡಿಸಿದನು (ದ್ರಾವಿವಿ. ೧೬ ಹಿನ್ನೆಲೆ). [ಸಂ. ವಿಚಾರವೇದಿಕಾ] 

ಎಚಾರವ್ಯಾಪ್ತಿ (ನಾ). ವಿಷಯದ ಹರಹು ; ವಿಚಾರದ ವಿಸ್ತಾರ : 
“ಆಲೋಚ್ಕಾಂಶಗಳು, ವಿಚಾರವ್ಮಾಪ್ತಿ'' [ಸಂ.1 


ಸೂಕ್ತವಾದ ಸ ಸ್ಥಾನ : 


ಮೂಲಕ 


(Terms of rotor. ಪತ್ರಿನಿ, ೮೬). 


ವಿಚಾರಶಕ್ತಿ (ನಾ). ಆಲೋಚನೆ ಮಾಡುವ ಸಾಮರ್ಥ್ಯ : ನಿದ್ದೆಯ 


ಹೊತ್ತಾಯಿತೆಂದರೆ . . . ಆಕಳಿಕೆಗಳು ಬರಹತ್ತುತ್ತವೆ. ವಿಚಾರಶಕ್ತಿಯು ಕುಂದುತ್ತದೆ 
(ಮುಂಬಯಿ. ೪-೧೩೧) . [ಸಂ.) 

ಎಚಾರಶಾಸ್ತ್ರ (ನಾ). [ಅದ್ದೆ ತ] ವೇದಾರ್ಥವನ್ನು ತಿಳಿಸುವ ಶಾಸ್ತ್ರ ; ವೇದಾಂತ 
ವಿಚಾರ : ಗಹನವಾದ ಮಾರ್ಗವನ್ನು ಬಿಟ್ಟು ಸುಲಭವಾದ ಮಾರ್ಗದಲ್ಲಿ ಮಾಡುವ 
ವಿಚಾರಕ್ಕೆ ಲಾಘವತರ್ಕವೆಂದರ್ಥ. ಈ ರೀತಿ ಮಾಡಲ್ಪಡುವ ವಿಚಾರಶಾಸ್ತ್ರವೂ ಸಹ 
ವೇದಕ್ಕೆ ಸಂಬಂಧಪಟ್ಟು ವೇದದಲ್ಲೇ ಸೇರಿದಂತಿರುವುದರಿಂದ ವಿಚಾರಶಾಸ್ತ್ರವನ್ನು 
ವೇದದಯೆ ಗೌರವಿಸುವರು (ಹಿಂದಸಾ ೧೮೫). [ಸಂ.) 

ವಿಚಾರಸಂಕಿರಣ (ನಾ). ವಿಚಾರಗೋಷ್ಠಿ ೧ : ಈ ಅವಧಿಯಲ್ಲಿಯ 
ವಿವಿಧಭಾಷೆಗಳ ಸಾಹಿತ್ಮಸಮಾಲೋಚನೆಯನ್ನು ಕುರಿತ ವಿಚಾರಸಂಕಿರಣವು ಬನಾರಸ 
ಸಮ್ಮೇಲನದಲ್ಲಿ ನಡೆಯಿತು (ಸಾಸಮೂ ೭೫). [ವಿಚಾರ 4 ಸಂಕಿರಣ] 

ಎಚಾರಸರಣಿ (ನಾ). ಎ ವಿಚಾರಧಾರೆ : ಬಾಳೊಂದು ಸ್ವಾಂತವೆಂದೂ ... 
ಸ್ವಾಂತದುರಂತಗಳಿಂದ ಸಮನ್ಸಿತವೆಂದೂ ಒಂದು ವಿಚಾರಸರಣಿಯಿದೆ (ಸಾಹಸ. ೧೦೬) ; 
ವಿಚಾರಸರಣಿಯಿಂದ ಅವಳೊಬ್ಬ ಪ್ರಗತಿಪರಳು (ರ್ನಾಕ ೬). 4] 

ವಿಚಾರಸ್ಥಾನ (ನಾ). ೧. ವಿಷಯಗಳನ್ನು ತಿಳಿಯಶಕ್ಕ ಸ್ಥಳ. ೨. ಪಕ್ಷಿಗಳ 
ಸಂಚಾರದ ಸ್ಥಳ ; ಹಕ್ಕಿ ಗಳು ಹಾರಾಡುವ ಜಾಗ. ೧, ೨ : ಅಳಿದುಳಿದು 
ಭಂಗಮಯಮಾಗಿರ್ದು ಮುರಿದ ನೃಪದಳಮಲ್ಲ ಬಹುವಿಚಾರಸ್ಥಾನೆಮಾಗಿರ್ದು 
ತಿಳಿಯಲ್ಕುಪದ್ರವಸ್ಥಳಮಲ್ಲಮೆನಿಸಿರ್ದುದಾ ವಿಮಲಸರಸಿ ಕಣ್ಣೆ (ಜೈಮಿಭಾ. ೧೫-೧೪). 

. (ಸಂ.(ವಿಚಾರ 4 ಸ್ಥಾನ); (ವಿ 4 ಚಾರ 4 ಸ್ಥಾನ)] ` 

ವಿಚಾರಿಸು (ಕ್ರಿ). ೧. ಯೋಚಿಸು ; ಚಿಂತಿಸು ; ಆಲೋಚಿಸು : ಮನದೊಳಣಂ 
ವಿಚಾರಿಸದೆ ಸೈರಣೆಗೆಟ್ಟಆ್‌ವೆತ್ತಮೋದುದೀ ಮನಸಿಜನೆಂಬ ಪಾತಕನಿನಿಂತಪ 
ಹಾಸ್ಕಮನೆಯ್ದಲಕ್ಕುಮೇ (ಕಾದಂಪು.6೪೬) ; ವಿಚಾರಿಸಲು ನರನ ನುಡಿ ಹೊಳ್ಳಾಗದಾ 
ಮುರಹರನ ಬಲುಹುಳ್ಳನ್ನಬರವೆನಲು (ಕುವ್ಮಾಡ್ರೋ ೮-೬೩). ೨. ಪರೀಕ್ಷಿಸು ; 
ಪರಾಮರ್ಶಿಸು: ಅಖಿಯದೆಯುಂ ವಿಚಾರಿಸದೆಯುಂ ನೃಪ ನಿ ವೆಗಟ್ಟಿನ್ನೆಯಲ್ಲೆ 
ಯಾನಟ್‌ವೆನದಂತೆ ಕರ್ಣನೆಣೆಗಂ ತೊಣೆಗಂ ನೃಪರಾರುಮಿಲ್ಲ 


(ಪಂಪಭಾ. ೧೨-೧೦೦); 
ಈ 


ಪ೮೮೨ 


‘a 


30 


ಎಚಿತ್ರ 
ಕೃಷ್ಣೆಯ ಸೂನುಗಳಪ್ಪ ಪಂಚಪಾಂಡವರ ಶಿರಂಗಳಂ ನೆಟ್‌ ವಿಚಾರಿಸದಕ್ಕಟ ಕೊಂಡು 
ಬರ್ಪದೇ (ಗದಾಯು. ೯-೩೩); ಚಾರುಕವಿತೆಯ ಬಳಕೆಯಲ್ಲ ವಿಚಾರಿಸುವಡಳವಲ್ಲ 
(ಕುವ್ಮಾಅ. ೧-೭). ೩. ಕೇಳು ; ಪ್ರಶ್ನೆಮಾಡು ; ಪ್ರಶ್ನಿಸು : ದಂಡಕನೃಪತಿ . 
ಭಟಾರರ ಪಕ್ಕದೆ ವಿಚಾರಿಸಿ ಧರ್ಮಮಂ ಕೇಳ್ದು ಮೆಚ್ಚಿ ನಂಬಿ ಘಾ 
ಕೈಕೊಂಡು ಶ್ರಾವಕನಾಗಿ (ವಡ್ಡಾರಾ. ೧೬-೯); ನಾಯಕನು ನೇರವಾಗಿಯೇ ನಾಯಕಿಯ 
ಕುಲಗೋತ್ರಗಳನ್ನು ವಿಚಾರಿಸುತ್ತಾನೆ (ಸಂಕವ. ೨೭. ೪. ಪರಿಶೋಧನೆ ಮಾಡು ; 
ತನಿಖೆ ಮಾಡು : ಪೆಣ್ಣುಯ್ಮಲಂ ವಿಚಾರಿಸದೆ ಪುರುಷಂ ಪೋಗಲಾಗದು 
(ವರ್ಧಪು. ೧೬-೫೮) ; ಆಯ್ಕೋ ಇದಂ ವಿಚಾರಿಸುವರಿಲ್ಲಾ ಎನುತೆ ಬಂದನುರವಣಿಸಿ 
(ತಿರುರ.ದೇ. ೧೪-೧೪). 
ವಿಚಾರಿಸಿಕೊಳ್ಳು - ೧. ತನಿಖೆಮಾಡು ; ಪರಿಶೋಧನೆಮಾಡು : ಯಾವ 
ವಿಷಯದಲ್ಲೂ ಸರಿಯಾಗಿ ವಿಚಾರಿಸಿಕೊಳ್ಳದೆ ದುಡುಕಬಾರದು (ರೂಢಿ). ೨. ಮಾನ್ಯ 
ಮಾಡು ; ಉಪಚರಿಸು : ಅವರ ಮನೆಯಲ್ಲಿ ಅತಿಥಿಗಳನ್ನು ತುಂಬ ಚೆನ್ನಾಗಿ 
ವಿಚಾರಿಸಿಕೊಂಡರು (ರೂಢಿ). ೩. (ಆಲಂ) ತರಾಟೆಗೆ ತೆಗೆದುಕೊಳ್ಳು ; ಆಕ್ಷೇಪಣೆ 
ಮಾಡು : ಒಂದೇ ತಡವೆ ಗುಣವಂತ, ಪ್ರತಾಪಕುಮಾರಿ ಇವರಿಬ್ಬರ ಮೇಲಿನ ಹಗೆಯೂ 
ತೀರುವುದು. ಆಮೇಲೆ ವಿಚಾರಿಸಿಕೊಳ್ಳುವೆನು (ಆರ್ಹುಕ. ೧೬). [ವಿಚಾರ 3- - ಇಸ್ಸ್ಬು] 
ಎಚಾರಿಸುಹ (ನಾ). ವಿಚಾರಣೆ ಮಾಡುವಿಕೆ : "“ಆದುವದು - ವಿಚಾರಿಸುಹಂ'' 
(ಶಮದ. ಪರಿ. ೨). [ವಿಚಾರಿಸು + - ಹೃ(< -ಪೃ)) 
ಎಚಿಂತ (ನಾ). ದುಃಖವಿಲ್ಲದವನು ; ನಿಶ್ಚಿಂತನಾದವನು : ನಲ್ಮೆಗಡಲೊಳ್‌ 
ಮುಲುಗಾಡಿ ವಿಚಿಂತನಾಗಿ . ಮಣಿವೊಕ್ಕೆನೊ ನಾಥನೆ ನಿನ್ನ ಹಸ್ತಮಂ 
(ವಸ್ತವಂ. ೩-೨೪). [ಸಂ.] 
ಎಚಿಂತಾಂತರ (ನಾ). ದುಖುವಿಲ್ಲದಿರುವಿಕೆ ; ನಿಶ್ಚಿಂತತೆ ೬: ಭುನೋಜ್ಞ 
ಪ್ರತತಿಕುಳದೊಳಾದೊಂದವಸ್ಥಾವಿಚಿಂತಾಂತರದೊಳ್‌ ಕೈಕೊಂಡು ಪರ್ಯಷ್ಟಿ 
ಯನನವರತಂ ಮಾಲ್ಪ ಶೀಳೋತ್ಕರಂ ಕೂಡಿರೆ ವೈಯಾಪೃತ್ಮವೆಂಬೀ ತಪದೊಳೆಸಗಿದಂ 
(ಸುಕುಮಾ. ೪-೧೭). [ಸಂ.] 
ಎಚಿಕಿತ್ಸನ (ನಾ). ೧. ಶಂಕೆ ; ಸಂಶಯ, ೨. ತಪ್ಪು ಹೊರಿಸುವುದು ; ದೋಷಾ 
ರೋಪಣೆ ಮಾಡುವುದು : ಭೋಗಕಾಂಕ್ಷೆಯೊಳ್‌ ವಿಮುಖತೆಯುಂ ಮುನಿಜನ 
ತನುಮಳ ವಿಚಿಕಿತ್ಸನವರ್ಜನಮುಂ ತ್ರಿಮೂಢತಾನಿರಸನಮುಂ . . . ಎಂದು 
ಪೇಟಸ್ಸೀಯೆಂಟು ಗುಣಂಗಳುಂ ಸಮ್ಮಗ್ಹರ್ಶನಾವಯವಂಗಳ್‌ (ಆದಿಫು. ೫-೫೭). 
[ಸಂ.1 
ಎಚಿಕಿತ್ಸೆ (ನಾ). ಶಂಕೆ; ಸಂಶಯ; ಸಂದೇಹ : ಭಯಮಖಿಲಕಾಂಕ್ಷೆ ವಿಚಿಕಿತ್ಸೆ 
ಯನ್ಮದೃಷ್ಟಿಪ್ರಶಂಸೆ ಸಂಸ್ತವನಮೆಂಬೀ ಕ್ರಿಯೆ ಸಮ್ಮಗ್ನ್ಹೃಷ್ಟಿಗೆ ನೋಡೆ ಯಥಾಕ್ರಮದಿಂ 
ವೃತಿಕ್ರಮಂ ತಾನಕ್ಕುಂ (ಸುಕುಮೂ ೬-೪೫), [ಸಂ. ವಿಚಿಕಿತ್ಸಾ) 
ಎಚಿತಿ (ನಾ). ಪದ್ಮವನ್ನು ಹೇಳುವಾಗ ನಿಲ್ಲಿಸುವ ಉಸಿರ್ದಾಣ ; ಯತಿ: 
ಭೂರ್ಭುವಸ್ಥಾದಿಪದ್ದತಿಯಿಂ ಕಲ್ಪಿರುಮಿಲ್ಲಮಾ ವಿಚಿತಿಯೊಳ್‌ ನೀಮಗ್ನಿಮಿಳೇ 
ಪುರೋಹಿತಮೆಂದೋದಿದಿರಿಲ್ಲ (ಸುಖಮು. ೨-೩೬). [ಸಂ.] 
ಚಿತ್ರ (ಗು). ೧. ಆಶ್ಚರ್ಯಕರವಾದ. ೨. ಅನೇಕ ಬಣ್ಣಗಳಿಂದ ಕೂಡಿದ ; 
ನಾನಾ ವರ್ಣದ : ನಿರ್ಭರರತೋದೀರ್ಣಾರ್ಣವಂ ಘೂರ್ಣಿಸಲ್‌ ಮಸಗಿತ್ತಂದು 
ವಿಚಿತ್ರಚಿತ್ರಿತಸುಧಾಶ್ರೀರಮ್ಮಹಮ್ಮ್ಮಂಗಳೊಳ್‌ (ಶಾಂತಿಪು. ಆ-೧೦೨). ೩. ನಾನಾ 
ಬಗೆಯ ; ಹಲವು ವಿಧವಾದ : ಲಳಿತವಿಚಿತ್ರ ಪತ್ರಫಲಪುಷ್ಟಯುತಾಟವಿ 
ಸೊರ್ಕಿದಾನೆಯಂ ಬೆಳೆವುದು (ಪಂಪಭಾ. ೧-೫೪) ; ಮಿಂಚುವ ವಿಚಿತ್ರಪತ್ರಾವಳಿಗಳಂ ಬರಸಿ 
ಮಂಗಳದ್ರವ್ಯಂಗಳಂ ಕೂಡೆ ತಂದಿರಿಸಿ (ನಂಬರ. ೫-೨೭). ೪. ಚೆಲುವಾದ ; 
ಸುಂದರವಾದ : ಮೊದಲೊಳ್‌ ಮುಳ್‌ ಮೇಗೆ ವಿಚಿತ್ರದಳಿತರಕ್ತ ಪ್ರಸೂನಮೆಂಚಿನಿತ 
ಆೊಳಾಗದು ಶಾಲ್ಮಲಿ ವನರುಹಮಾವುದಂತರಂ ನಿನಗಮಿದಿರ ವಾದಿಗಮಧಿಪಾ 
(ಶಾಂತಿಪು. ೮-೧೫೨). ೫. ಬಣ್ಣ ಗೊಟ್ಟ; ಬಣ್ಣಹಾಕಿದ : ಐಚಿತ್ರಚಿತ್ರಭಿತ್ತಿ 
ತಂತನ್ಮಮಾನವಾತಾಯನಪರೀತಮತ್ತವಾರಣಕ್ರೋಡೀಕೃತ ಚ೦ದ್ರಕಾ೦ತಕಾ೦ತ. 


ಸುಧಾವೇದಿಕಾಮದಧ್ಮ ಭೂಮ್ಮಂತರಾಳದೊಳ್‌ ಯ(ಶಾಂತಿಪು, ೮-5೬ ವ). 


ಎಚಿತ್ರಲಲಿತ 


(ನಾ). ೬. ಆಶ್ಚರ್ಯಕರವಾದುದು; ಬೆರಗುಗೊಳಿಸುವಂತಹದು; 
ವಿಸ್ಮಯಕರವಾದುದು: ವಿಚಿತ್ರಂ ಮತ್ತಂ ದೇವಿಯರ್‌ ನೋಡನೋಡಲೊರ್ವ 
ಶತವೃದ್ಧನಾಗಿ ನಿಂದಿರ್ದಂ (ನಂಬರ. ೬-೨) ; ಗೊರವ ನಿನ್ನಯ ಶೌರ್ಯಮದಿರ್ಕೆ ಖಡ್ಗಮಾ 
ಧನುಶರಮೆತ್ತ ನಿನ್ನ ತಪಮೆತ್ತ ವಿಚಿತ್ರಮಿದಲ್ಲೆ ಧಾತ್ರಿಯೊಳ್‌ (ಶಬಶಂ. ೪-೩೦) ; 
ಚಿತ್ರಾಂಗದೆಯ ಕಥೆ ವಿಚಿತ್ರಮೆಂದಾಡುವರ್‌ (ಚಿತ್ರಾಗ. ೭೩-೧೯೯೧) ೭. (ಛಂದ) 
ಅಕ್ಷರಛಂದಸ್ಸಿನಲ್ಲಿ ಆರನೆಯ ಛಂದಸ್ಸಾದ ಗಾಯತ್ರಿಯಲ್ಲಿ ಒಂದು 
ಪ್ರಭೇದದ ಹೆಸರು; ಎರಡು ಯಗಣವಿರುವ ವೃತ್ತ : ಪಯೋಯುಗ್ಮದಿಂದಂ 
ಪಯೋಜಾಯತಾಕ್ಷೀ ಪ್ರಯೋಗಪ್ರಸಿದ್ಧಂ ನಿಯುಕ್ತಂ ವಿಚಿತ್ರಂ (ಛಂದೊಲಬು. ೨-೭೭). 
೮, [ನಾಟ್ಕ] ಹತ್ತು ಬಗೆಯ ಆಕಾಶಮಂಡಲಗಳಲ್ಲಿ. ಒಂದು ಬಗೆ ; 
ಶುದ್ಧವಿಚಿತ್ರ(ಪಾಠಾಂ. ಚಿತ್ರ, ಪವಿತ್ರ)ಮೆಂಬ ಪೂರ್ವರಂಗಪ್ರಸಂಗದೊಳ್‌ . 
ಪುಷ್ಪಾಂಜಲಿವಿಕ್ಷೇಪಣಾದಿ ನಾಂದೀವಿಧಿಯಂ ನಿರ್ವರ್ತಿಸಿ (ಅದಿಪು. ೭-೧೧೫ ವ) ; ಅತಿಕ್ರಾಂತ 
೬ ೬ ೬ ವಿಚಿತ್ರ ವಿಹೃತ ಅಲಾತ ಲಲಿತ ಈ ಹತ್ತು ಆಕಾಶಮಂಡಲಂಗಳ್‌ 
(ಲಾಸ್ಕರಂ. ೮-೪ ವ). ([ಸಂ.] 

ಎಚಿತ್ರಲಲಿತ (ನಾ). [ಛಂದ] ಅಕ್ಬರಛಂದಸ್ಸಿನಲ್ಲಿ ಹದಿನೈದನೆಯ ಛಂದಸ್ಸಾದ 
ಅತಿಶಕ್ಟರಿಯಲ್ಲಿ ಒಂದು ಬಗೆ ; ನಸನಭಯಗಣಗಳಿರುವ ಒಂದು ವೃತ್ತ : 
ಶ್ರಿದಶ ಮರುದಿಂದ್ರಪುರಚಂದ್ರಸಲಿಲಂಗಳ್‌ ತುದಿಯೊಳಿರೆ ತಳ್ತು ಹರರಲ್ಲಿ ಯತಿ ನಿಲ್ಕುಂ 
ಏದಿತಮಿದು ಧಾರಿಣಿಯೊಳಬ್ಬದಳನೇತ್ರೇ ಸದಮಲವಿಚಿತ್ರಲಲಿತಂ (ಛಂದೋಂಟು. ೨-೧೫೮). 

(xc. 

ಎಚಿತ್ರಾಂಗಿ (ನಾ). ಸುಂದರವಾದ ಅವಯವಗಳನ್ನುಳ್ಳವಳು ; ಚೆಲುವೆ : 
ಸರೋಜಾತಾದಿ ನಿಸ್ಸಾರವಸ್ತುಗಳೊಳ್‌ ಪೋಲಿಸುವಂತುಟೇಮ್ಮರುಳನೇ ರೂಪಂ 
ವಿಚಿತ್ರಾಂಗಿಯಾ (ಆದಿಪು. ೬-೮೫). (ಸಂ. ವಿಚಿತ್ರಾಂಗೀ] 

ಎಚಿತ್ರೋಕ್ತಿ (ನಾ). ಆಶ್ಚರ್ಯಕರವಾದ ಮಾತು ; ಬೆರಗುಗೊಳಿಸುವ ನುಡಿ : 
ಕರಜಳಧರ ಕಳಧೌತೋತ್ಮರವರ್ಷದೆ ವಂದಿನಂದ(ನಾ]ವಳಿಗಳ ವಿಸ್ತರಿಪುವೆನೆ 

ದಾನಮಖಿಳೋರ್ವರೆಗೆ ವಿಚಿತ್ರೋಕ್ತಿ ರೂಪವಿದ್ಕಾಧರಿಯ (ಸೌ 2೭ ೪೯-೩೭; 
10762). (ಸಂ.) 

ವಿಚೂರ್ಣಿತ (ಗು). ವಿಶೇಷವಾಗಿ ಪುಡಿಮಾಡಿದ ; ಬಹಳ ಪುಡಿಮಾಡಿದ : 
ಆಯತವಾಮಹಸ್ತತಳಕ್ಷಣವಜ್ರ!ವಿ]ಚೂರ್ಣಿತಾದ್ರಿ ವಜ್ರಾಯುಧನೆಂಬ ದೊಡ್ಡಿವೆಸರಂ 
« ೬ ೬ ತಳರ್ದಂ ನೃಪಾತ್ಮಜಂ (ಶಾಂತಿಪು. 5-೫೬), [ಸಂ.] 

ಎಚೇಷ್ಪೆ (ನಾ). ಚಲನೆಯಿಲ್ಲದಿರುವಿಕೆ ; ನಿಷ್ಪಂದವಾಗಿರುವ ಸ್ಥಿತಿ : ಅಣಿವು 
ಮಜವೆಗಳೊಂದನೊಂದನು ಮುಜಟ್‌ದು ನೂಕಿದವವನಿಪತಿ ಕಡುವೆಅಗ ಕೇಣಿಯ 

,  ಕೊಂಡವೋಲಿದ್ದನು ವಿಚೇಷ್ಟೆಯಲಿ (ಉವ್ಮಾಅ. ೧೪-೪). (ಸಂ. ವಿಚೇಷ್ಟ) 

ಎಚ್ಛಳಾಕಾರ (ನಾ). ಹೊಳೆಯುತ್ತಿರುವ ಆಕೃತಿ : ಮದಾಂಧಗಂಧಸಿಂಧುರಂ 
ಕರಿಣೀವೃಂದಂಗಳಿಂ ಪರಿವೇಷ್ಟಿತನಾಗಿ . . . ಲೀಲೆಯಿಂ ಬಂದು ಸ್ವಚ್ಛವಿಚ್ಛಳಾಕಾರ 
(ಪಾಠಾ. ವಿಚ್ಛಾಳಾಕ, ಲಿಚ್ಚಾಳಾಕ]ಮಪ್ಪ ಮಡುವಂ ಪೊಕ್ಕು ಮನೋಹಾರಿಗಳಪ್ಪ 
ಕರಿಣೀಗಣದೊಡನೆ ಕ್ರೀಡಿಸುವುದಂ ಮೂವರುಂ ಕಂಡು (ವಡ್ಡಾರಾ. ೩೬-೨೧). 

(ಸಂ. ವಿಚ್ಛಲಾಕಾರ 7) 

ವಿಚ್ಛಾಯ (ಗು). ೧. ನೆರಳಿಲ್ಲದ ; ಛಾಯೆಯಿಲ್ಲದ. (ನಾ). ೨. ರತ್ನ ; 
ಮಣಿ, ೩. ಕಾಂತಿಹೀನವಾದುದು ; ಮಂಕಾದುದು : ಚತುರಂಗ 
ಚಮೂಚಕ್ರಪಾಂಶುಪಟಲದಿಂದಂ ದಿಜ್ಮುಖಂಗಳುಂ ವಿರೋಧಿನರಪಾಲಪ್ರಿಯ 
ಸಖೀಮುಖಂಗಳುಂ ವಿಚ್ಛಾಯಂಗಳಾಗೆಯುಂ (ಅದಿತ. ೧೩-೭೭ ವ) ; ಕಡುರೋಮದ 
ವಿಚ್ಛಾಯದ ಕಡುಮುಳಿಸಿನ ಚಪಳವೃಶ್ತಿಲೋಲುಪದಾ ಜಡಭಾವದ ಹರಿಗಕ್ಕುಂ 
. :. ಮರಣಭಯಂ (ಅಶ್ಯಶಾ. ೬-೧೨). ೪. ಹಕ್ಕಿಗಳು ಗುಂಪಾಗಿ ಹಾರುವಾಗ 
ನೆಲದ ಮೇಲೆ ಬೀಳುವ ಅವುಗಳ ನೆರಳು. (ಸಂ.] 

ವಿಚ್ಛಾಯತೆ (ನಾ). ಕಾಂತಿಹೀನತೆ; ತೇಜೋಹೀನತೆ : ಜೀವಂ ತನುವಿಂ 
ತಳರಲೊಡಂ ವಿಚ್ಛಾಯತೆಗೊಳಗಾದುವು ತೊಳಗುವವರ ಸೌಂದರತನುಗಳ್‌ 


(ಆದಿಪು. ೫-೨೭). ([ಸಂ. ವಿಚ್ಛಾಯತಾ। 


೭೮೮೩ 


ಎಚ್ಛೇದಿಸು 


ಎಚ್ಛಾಯತ್ತ (ನಾ). ಎ ವಿಚ್ಛಾಯತೆ : ಬಾಹ್ಮಾಭ್ಶಂತರತಪೋನುಷ್ಠ್ಮಾನದಿಂ 
ಪಟುತರತಪನತಾಪನಿಷ್ಟೀತಸಾರತರುಮೋಲ್‌ ನಿಸ್ಪಾರವಿಚ್ಛಾಯತ್ವಗಸ್ಮಿಸಿರಾ 
ಜಾಲಮಾತ್ರತನುಯಂತ್ರನುಂ . . . ಅಪ್ಪ ಯತಿಗೆ ಯೂಚನಾಪರೀಷಹಜಯಮಟ್‌ಯೆ 
ಪಡುಗುಂ (ತತ್ತೃಪ್ರ ೬೩೬). [ಸಂ.1] 


5 | ವಿಚ್ಛಾಯೆ (ನಾ). - ವಿಚ್ಛಾಯತೆ : ಅಂಗವಿಚ್ಛಾಯೆಯ ತೆಜದ ರಂಧ್ರಂಗಳೂದುವ 


ಬಸುಅ . . . ಹೆಟಿಕೆಯು ನಾತವಧಿಕಭಯಂಕರವು ಪಸರಿಸಲು (ಬಸಪು. ೪೬-೫೮). 
[ಸಂ. ವಿಚ್ಛಾಯಾ।] 

ಏಚ್ಛಿತ್ತಿ (ನಾ). ೧. ತುಂಡುಮಾಡುವಿಕೆ ; ಕತ್ತರಿಸುವಿಕೆ. ೨. ಬಿರುಕು 
ಬಿಟ್ಟಿರುವುದು ; ಒಡಕು ; ಸೀಳು. ೩. ತಡೆ ; ಅಡ್ಡಿ ; ಆತಂಕ : ಕೋಟೆಗಾಳೆಗದ 
ಪರಂಪರೆಗೆ ವಿಚ್ಛಿತ್ತಿ ಬಂದು ಒದಗಿತು (ಕರ್ಣಾಜ. ೬೨) ; ಒಂದು ದಿನ ಭಟ್ಟರಿಗೆ ಛಳಿಜ್ವರ 
ಬಂದು ಸಾಧನೆಗೆ ಸ್ಪಲ್ಪ ವಿಚ್ಛಿತ್ತಿ ಬಂದಿತ್ತು (ರಾಮನ. ೧). ೪. ಬೇರೆಮಾಡುವುದು ; 
ವಿಚ್ಛೇದನ : ಕೇವಲ ಕ್ಷುಲ್ಲಕಕಾರಣಗಳಿಗಾಗಿ ದಾಂಪತ್ಮವಿಚ್ಛಿತ್ತಿಗೆ ಅನುಮತಿಯನ್ನು 
ಕೊಡುತ್ತ ಹೋದರೆ ಸಮಾಜವ್ಮವಸ್ಥೆಯ ಕಟ್ಟುಪಾಡೂ . . . ಉಳಿಯುವ ಬಗೆ ಹೇಗೆ 
(ಪ್ರಗಟ ೧೫೯). ೫. ಇಲ್ಲದಂತೆ ಮಾಡುವುದು ; ನಾಶ : ಸಾಕ್ಷಾತ್ಪರಂಪರಾಭೇದದಿಂ 
ಪ್ರತ್ಮಕ್ಷಮುಂ ಇತ್ತೆಜನಲ್ಲಿ ಅಜ್ಞಾನವಿಚ್ಛಿತ್ತಿಯುಂ ಸದ್‌ಜ್ಞಾನೋತ್ಪತ್ತಿಯುಂ . . . 
ಸಾಕ್ನಾತ್ರ್ವೃತ್ಮಕ್ಷ ಫಲಂ (ತತ್ತಪ್ರ ೪). ೬. ಕದಿಯುವಿಕೆ ; ಕಳ್ಳತನ : ""ಎಿಚ್ಛಿತ್ತಿ 
ಪಾಠಾ. ನಿಶ್ಚಿಪ್ತ] ಚೌರ್ಯಂ ಸೇಯಮೆನಲ್‌ ಕಳವಕ್ಕು'' (ಮಂಗರಾ. ೬೭-೫). ೭. ಗಡಿ ; 
ಸೀಮೆ ; ಎಲ್ಲೆ. ೮. [ಛಂದ] ಪದ್ಯವನ್ನು ಓದುವಾಗ ಅರ್ಥಸ್ಫೂರ್ತಿ 
ಕೆಡದಂತೆ ನಿಲ್ಲಿಸುವ ಉಸಿರ್ದಾಣ ; ಯತಿ. (೬0.1 


20| ವಿಚ್ಛಿದುರ (ಗು). ಭಗ್ನವಾದ; ಛಿದ್ರಗೊಂಡ : ಅಂತು ವಿದುರಂ ವಿಚ್ಛಿದುರಮನನಾಗಿ 


ಬಿಲ್ಲನುಡಿವುದುಂ (ಪಂಪಛಾ. ೯-೫೯ ವ). [ಇ ಸಂ. ವಿಚ್ಛಿದ್ರ) 

ಎಚ್ಛಿನ್ನ (ಗು). ೧. ಒಡೆದ ; ಸೀಳಿದ. ೨. ವಿಭಾಗವಾದ ; ಬೇರೆಯಾದ. 
೩. ತಡೆಗಟ್ಟೆದ ; ಅಡ್ಡವಾದ. ೪. ನಿಂತುಹೋದ ; ಮುಗಿದ. ೫. ಹರಿದ ; 
ಪ್ರವಹಿಸಿದ : ಅಂತು ನಿರುತ್ತರನಾಗಿ ಪ್ರತಿವಾದೀಂದ್ರಂ ವನಪ್ರವಿಷ್ಟಕರೀಂದ್ರ 
ವಿಚ್ಛಿನ್ನಮದಸಲಿಲಪ್ರವಾಹನಾಗಿರ್ದೊಡಂಬಟ್ಟು ಕುಡಿಸೆ (ಶಾಂತಿಪು. 6-೧೪೯ ಎ). (ನಾ). 
೬. ಬೇರೆಯಾಗುವಿಕೆ ; ಆಗಲುವಿಕೆ : ನಿನಗಮೆನಗಮೇತಚೊಳಂ ವಿಕಲ್ಪಮುಂ 
ವಿಚ್ಛಿನ್ನಮುಮಿಲ್ಲೆಂದು ನುಡಿಯುತಿರ್ಪನ್ನೆಗಂ (ಪಂಪಭಾ. ೪-೪೫ ಎ). ೭. ಚೆಲ್ಲಾಪಿಲ್ಲಿ ; 
ಚದುರಿಹೋದುದು : ಪನ್ನಗೇಂದ್ರಾಭರಣ ನಿಮಗೆಂದುನ್ನಿಸಿದ ಚೆಲುವಕ್ಕಿಯವು 
ವಿಚ್ಛಿನ್ನವಾದವಕಟಕಟಿ (ಬಸಪು. ೨೭-೧೮). [ಸಂ.1] 


30| ವಿಚ್ಛುರಿತ (ಗು). ಬಳಿದ ; ಲೇಪಿಸಿದ : ಹರಿಚಂದನವಿಚ್ಛುರಿತಾಂಗರಾಗನತಿ 


35 


4s 


ರುಚಿರಹಾರನೇನೆಸೆದನೊ . . . ಪಾಂಡ್ಮನೃಪೇಂದ್ರ೦ (ಶಾಂತಿವು. ೫-೧೩5). [೫೦.] 

ವಿಚ್ಛೇದ (ನಾ). ೧. ತುಂಡುಮಾಡುವಿಕೆ ; ಕತ್ತರಿಸುವುದು. ೨. ಬಿಡುವಿಕೆ ; 
ತೊರೆಯುವಿಕೆ : ಅವರಲ್ಲಿ ಆಗಲಿದ್ದ ವಿಚ್ಛೇದವು ತಪ್ಪಿ ಸಂಸಾರ ಕೂಡಿತು 
(ಬಂಕಿಮ. ೭). "ವಿವಾಹವಿಚ್ಛೇದ' ಪರಾ. ೩. ಗ್ರಂಥದ ಭಾಗ ; ಅಧ್ಯಾಯ ; 
ಪರಿಚ್ಛೇದ. ೪. ಅವಕಾಶ ; ಬಿಡುವು. (ಸಂ.] 

ಎಚ್ಛೇದನ (ನಾ). ೧. ತುಂಡುಮಾಡುವಿಕೆ ; ಕತ್ತರಿಸುವಿಕೆ : ""ಕಲ್ಪನಂ ವಿಚ್ಛೇದವಂ 
ಕರ್ತನಂ ವರ್ಧನಂ ಕಡಿಹಂ'' (ಮಂಗರಾ. ೧೯-೧೧). ೨. ವಿಶ್ಲೇಷಣೆ ; ವಿಭಜನೆ: 
"ವಿಚ್ಛೇದಿಸು' ಪರಾ. ೩. ಬಿಡುವಿಕೆ ; ತೃಜಿಸುವಿಕೆ ನಾನು ನಿನ್ನ ಉನ್ನತಿಗಾಗಿ 
ಯತಿಸುತ್ತೇನೆ. ಆದರೆ ನಿನ್ನೊಡನೆ ಅಸಮಾಧಾನ ಹೊಂದಿದಾಗ ಈ ಸಂಬಂಧವನ್ನು 
ವಿಚ್ಛೇದನ ಮಾಡುತ್ತೇನೆ (ನಿಶೆಉ. 238) ; "ದಾಂಪತ್ಯ ವಿಚ್ಛೇದನ' ಪರಾ. [ಸಂ.] 


ವಿಚ್ಛೇದಿಸು (ಕ್ರಿ). ೧. ನಾಶಗೊಳಿಸು ; ಇಲ್ಲದಂತೆ ಮಾಡು : ಭವಕಾಂತಾರ 
ವಿಹಾರದೊಳ್‌ ವಿಷಯಮಂ ' ವಿಚ್ಛೇದಿಸಲ್‌ ಚಿತ್ತಸಂಭವನಂ ಸಂಹರಿಸಲ್‌ 
ಕಷಾಯಭಟರಂ ಬೆನ್ನಟ್ಟಲಾರ್ಪೀ ಮಹಾವ್ಮವಸಾಯಂ ತಮಗಾಗೆ (ಅಜವು. ೧-೫). 
೨. ವಿಶ್ಲೇಷಣೆಮಾಡು ; ವಿಭಜಿಸು : ಅವಳು ಸ್ನೇಹ ಮತ್ತು ಪ್ರೇಮಗಳನ್ನು 
ವಿಚ್ಛೇದಿಸಿ ನೋಡಲು ಶಕ್ತಳಾಗಿದ್ದಳು (ಹೇಮಂತ. ೨೯೬). (ವಿಚ್ಛೇದನ 1 - ಇಸ್ಬು] 


ವಿಜಆರಸ 


ವಿಜಅರಸ (ನಾ). ಒಬ್ಬಾತನ ಹೆಸರು : ವೀರಾಪುರುಷ ಸಮಕ್ಷಮದೆ 
ಕೇಕಯಪಲ್ಲವರಂ ಕಾದೆಟ್‌ದು ಪೆತ್ತಜಯನಾ ವಿಜಅರಸನ್ನೆ ಬಾಳ್ಗಟ್ಟು ಪಲ್ಮಡೀಉಂ 
ಮೂಲ್‌ವಳ್ಳಿಉಂ ಕೊಟ್ಟಾರ್‌ (ಮೈಲರಿ. ೧೯೩೬, ೧೬-೧೨; 450). 

| < ವಿಜಯ 1 ಅರಸ] 

ಏಜಕ್ಕೆ (ಸಾ). ಒಬ್ಬಾಕೆಯ ಹೆಸರು : ನವಿಊರ ಗಣದ ಬಾಳಂಬಾಕನ್ತಿಯರ್‌ 
ಮಗಳ್‌ ವಿಜಕ್ಕಂ ಪರೋಕ್ನವಿನಯಂಗೆಯ್ದು ಕಲ್ಲನಿಟ್‌ಸಿದಳ್‌ (ಎಕ.೪ಓ ಕಡೂರು 
೧೫೫ -೧೪; ೧೦1), («. ಎಜಯ್ಮ “+ ಅಕ್ಕ,) 

ವಿಜಣನಾಯ್ಲ (ನಾ). ಒಬ್ಬಾತನ ಹೆಸರು : ವಿಜಣನಾಯ್ಲರಾ ಮಗನ್‌ ಕಾಳ್ತಿದೆ 
«೬. ಸ್ವರ್ಗಾಲಯಕ್ಕೇಟ್‌ದೊನ್‌ (ಎಇ ೧೭ ೧೭-೫; ಸು.800). 

[ಆ ವಿಜಯ್ಮ ೬ ಆ ಅಣ್ಣು 3. ನಾಯ್ಲ (ಆ ನಾಯಗ)] 

ಎಜನ (ಗು). ೧. ಜನರಿಲ್ಲದ ; ನಿರ್ಜನವಾದ ; ಏಕಾಂತವಾದ : ಕಾಮಳ್ಳಿ 
ಗಿಳಿಗಳುಲಿ ಕೇಳಿಸಿತ್ತಿಂಪಾಗಿ ಕಾನನದ ವಿಜನನೀರವದಿ (ಚತ್ರಾಂಗ. ೨೦-೫೪೬). (ನಾ). 
೨. ನಿರ್ಜನವಾದುದು ; ಏಕಾಂತವಾದುದು : ಶಾಂತಿಯನ್ನಳವಡಿಸೆ ವಿಜನಮಹ 
ಠಾವಿನೊಳ್‌ ಕುಳ್ಳಿರ್ದು . . ." ಉಭಯದಿಟ್ಟಿಗಳ ನಾಸಾಗ್ರದಲಿ ನೆಲೆಗೊಳಿಸೆ 
(ವೆಂಉರಾ. ೨-೧೦-೨೨) ; ಪ್ರತ್ಕ್ಯೇಕವೂ ವಿಜನವೂ ಆದ ಸ್ಥಳದಲ್ಲಿ ಗೃಹವಧುವಿನಂತೆ 
ಯಾರನ್ನೋ ನಿರೀಕ್ಷಿಸಿಕೊಂಡು ಕುಳಿತಿದೆಯೋ ಏನೋ (ನಿಬಂಧ. 1೬ ೧೦೬). |ಸಂ.] 

ವಿಜಪಿಲ (ನಾ). ಕೆಸರಿರುವ ಸ್ಥಳ : ""ಪಿಚ್ಚಿಲಂ ವಿಜಪಿಲ[ಪಾಠಾಂ.ಲಕಂ]-ಈ ೨ 
ಕೆಸಯಳ್ಳೆಡೆ'' (ಹಲಾಯು. ೧೧೨-೫೬). [ಸಂ] 

ವಿಜಯ (ನಾ). ಒಂದು ಬಗೆಯ ಔಷಧೀಸಸ್ಮ : ಜಾಕಾಯಿ, ಜಾಪತ್ರೆ... 
ಅಳಲೆಕಾಯಿ, ವಿಜಯ, ಎಳ್ಳು ಇವಂ ಪ್ರತ್ಮೇಕ ಸಮಾನವಾಗಿ ಚೂರ್ಣಿಸಿ. . . 
ಎಣ್ಣೆಯಲ್ಲಿ ಕೊಡಲು ಆಮಾತಿಸಾರಂ ಪರಿಹರವಹುದು (ಸಕವೈೆ. ೩೧೪). [ಸಂ. ವಿಜಯಾ। 

ವಿಜಯ (ನಾ). ೧. ಗೆಲುವು ; ಯಶಸ್ಸು : ಜೈನಶಾಸನದೇವಿಕುಳಮುಂ ಸಮಂತು 
ಸಮಸಂದಿಷ್ಟಾರ್ಥಮಂ ಮಾಲ್‌ ಕಾಂತನೈಲೋಕಸ್ತುತ ನಿನ್ನೊಳಿಂದು ವಿಜಯಂ ಭದ್ರಂ 
ಶುಭಂ ಮಂಗಳಂ (ಪುಷ್ಪವು 6-೬೪). ೨. ಗೆಲುವು ಪಡೆದವನು ; ಜಯಶಾಲಿ 
ಯಾದವನು : ನಡೆ ವಿಜಯನಾಗೆಂದು ತನುವನು ತಡವಿದರು (ಕುವ್ಮಾದ್ರೋ ೪-೫೩) ; 
ವಿಜಯನಾಗ್ಯೆ ಕಂದ (ಕೌಶಲ. ೨೮-೬). ೩. ಪಾಂಡವರಲ್ಲಿ ಮೂರನೆಯವನಾದ 
ಅರ್ಜುನನ ಹೆಸರುಗಳಲ್ಲಿ ಒಂದು : ಭುಜವಿಜಯದೆ ವಿಜಯನುಮನಿಟ್‌ಸಿದಂ 
ನರಸಿಂಹಂ (ಪಂಪಭಾ. ೧-೩೬) ; ದಿವ್ಯಾಸ್ತ್ರಮಂ ವಿಜಯಂಗಿತ್ತವನೀತನೀತನೆ (ಪಂಪಾಶ. ೩೧). 
೪. ವೈಕುಂಠದ ದ್ವಾರಪಾಲಕರಲ್ಲಿ ಒಬ್ಬನ ಹೆಸರು : ಜಯನ ವಿಜಯನ 
ದೈತ್ಮಜನ್ಮವನು ಈತನೊದೆದನು (ಕುವ್ಮಾಉ. ೯-೫೪). "ಜಯ' ಪರಾ. 
೫. ಅರುವತ್ತು ಸಂವತ್ಸರಗಳಲ್ಲಿ ಒಂದು; ಇಪ್ಪತ್ತೇಳನೆಯ ಸಂವತ್ಸರ : 
ಪ್ರಭವ ವಿಭವ . . . ವಿಜಯ ಅಕ್ಷಯವೆಂದಜುವತ್ತು ತೆಜನಾಗಿಹುದು (ವಿವೇಕ. ೩೨೧). 
೬. ಇಪ್ಪತ್ತೆಂಟು ಶಿವಾಗಮಗಳಲ್ಲಿ ಒಂದು : ಕಾಮಿಕೆ, ಯೋಗಜ . . . ವಿಜಯ, 
ನಿಶ್ವಾಸ . - ವಾತುಲಗಳೆಂಬ ಇಪ್ಪತ್ತೆಂಟು ಶಿವಾಗಮಗಳು (ಭಾರದ. ೭೨). 
೭. ವೈಖಾನಸಾಗಮದಲ್ಲಿ ಸಂಹಿತೆಗಳೆಂದು ಪ್ರಖ್ಕಾತಿಗೊಂಡ ಎಂಟು 
ವಿಭಾಗಗಳಲ್ಲಿ ಒಂದು : ಮರೀಚಿಮಹರ್ಷಿಪ್ರೋಕ್ತವಾದ . . . ವೀರ, ವಿಜಯ, 
ವಿಮಲ, ಕಲ್ಪಗಳೆಂಬ ಎಂಟು ಆಗಮಗಳು ""ಸಂಹಿತೆ''ಗಳೆಂದೂ . . . ಪ್ರಖ್ಯಾತವಾಗಿವೆ 
(ಭಾರದ. ೭೫). ೮. ಶೂರ ; ವೀರ. ೯. ಯುದ್ಧ ; ಸಮರ : “ಧುರಜೈತ್ರಾಭಯ 
ಪಾರ್ಥರಿಂತು ವಿಜಯಾಖ್ಕಂ'' (ನಾನಾರ. ೯೫). 

ವಿಜಯಮಂಡನ ಎ ಗೆಲುವಿನಿಂದ ಶೋಭಿಸುವವನು ; ಒಂದು ಬಿರುದು : 

ಬನವಾಸೆನಾಡನೊಸೆದಾಳ್ದು ವಿರಾಜಿಪ ಬಳ್ಳಿಗಾವೆಯೊಳು ಸ್ಥಿರವಿರುತಿರ್ದ್ವಪಂ 
ವಿಜಯಮಂಡನ ರೇಚಣದಂಡನಾಯಕಂ (ಎ6ಕ.೪1ಟ1(5), ಶಿಕಾರಿ. ೩೩೪-೧೬ ; 1100). [ಸಂ.] 

ವಿಜಯಂಗೆಯ್‌ (ಕ್ರಿ). ಹೊರಡು ; ಪ್ರಯಾಣಬೆಳೆಸು ; ೫ ಇದು ರಾಜರು, 
ಗುರುಹಿರಿಯರ ಆಗಮನ, ನಿರ್ಗಮನಗಳನ್ನು ಕುರಿತು ಹೇಳುವಾಗ 
ಗೌರವಸೂಚಕವಾಗಿ ಬಳಸುವ ಪದ : ಗಂಗಮಂಡಲಿಕಂ ದೇವನಿವಾಸದತ್ತ 
ವಿಜಯಂಗೆಯ್ದಂ ನೊಬಂಬಾನ್ತಕಂ (ಎಕ. ॥, ೫೯-೧೧೬ ; 974). [ವಿಜಯ *- ಕೆಯ್‌] 


೬೭೮೮೪ 


60 


45 


ವಿಜಯಪಚ್‌ 


ವಿಜಯಚ್ಛಂದ (ನಾ). ಐನೂರು ಎಳೆಗಳುಳ್ಳ ಒಂದು ವಿಧವಾದ ಹಾರ : 
ಸಾಸಿರದೆಂಟುತೋರಮುತ್ತಿನ ಸರದಿಂದ್ರಚ್ಛಂದಂ ಮೊದಲಾಗೆ ವಿಜಯಚ್ಛಂದಹಾರದೇವ 
ಚ್ಛಂದಾರ್ಧಹಾರ ರಶ್ಮಿಕಲಾಪಗುಚ್ಛನಕ್ಷತ್ರಮಾಲಾರ್ಧಗುಚ್ಛಮಾಣವಕಾರ್ಧಮಾಣ 
ವಕಂಗಳೆಂಬ ಸನ್ನೊಂದು ನಾನಾರತ್ನಸುವರ್ಣಫಲಕವಿರಚನಾದಿಭೇದದಿಂ 
(ಅಂಪು. ೮-೫ ವ); ೫ "೫೦೪ ಎಳೆಗಳುಳ್ಳ 'ಹಾರಮ, ಇದನ್ನು 
ಅರ್ಧಚಕ್ರವರ್ತಿಗಳೂ ಬಲದೇವ, ಕಾಮದೇವ ಮೊದಲಾದವರೂ 
ಭರಿಸುತ್ತಾರೆ'' (ಅಪು ಕೋಶ). |ಸಂ.] 
ವಿಜಯಜಾತಿ (ನಾ). [ಜೈನ] ಪಾರಿವ್ರಾಜ್ಕಲಕ್ಷಣಗಳನ್ನು ತಿಳಿಸುವ ಜಾತಿ ಎಂಬ 
ಸೂತ್ರಪದದ ನಾಲ್ಕುವಿಭಾಗಗಳಲ್ಲೊಂದು ; ೫ ವಿಜಯಜಾತಿಯಿಂದ 
ಚಕ್ರವರ್ತಿತ್ಚವುಂಟಾಗುತ್ತದೆ ದಿವೃಜಾತಿಯಿಂದಹಮಿಂದ್ರತ್ವಮುಂ 
ವಿಜಯಜಾತಿಯಿಂದ ಚಕ್ರವರ್ತಿತ್ವಮುಂ . . . ಪಡೆಯಲಕ್ಕುಂ (ಚಾವೂಪು.೨೨೮). 
“ದಿವೃಜಾತಿ' ಪರಾ. (ಸಂ. 
ವಿಜಯತೆ (ನಾ). ಗೆಲುವಿನ ಸ್ಥಿತಿ ; ಗೆಲುವು ; ಜಯ : ಎಜೆ ಶಿವರತಿ ತೋಲೆ 
ದೃಷ್ಟವನೂಚೆ ವಿಜಯತೆ ಸಾಟೆ ಪುರದೊಳು ಬೀಟೆ ವಾಸನೆ ಹೇಜ್‌ ನಿಂಬಿಯ 
ಸೂಚೆಯೆಲ್ಲರಿಗೆ (ಬಸಪು. ೩೬-೨೮). [ಸಂ. ವಿಜಯತಾ। 
ಜಯದಶಮಿ (ನಾ). ಆಶ್ಚಯುಜಶುದ್ಧದಶಮಿ ಮತ್ತು ಅಂದು 
ಆಚರಿಸುವ ಹಬ್ಬ ; ನವರಾತ್ರಿಯ ಕೊನೆಯ ದಿನ : ವಿಜಯದಶಮಾದಿವಸ 
ನಡೆಸಿದ ಕಟ್ಟಳೆಗಳು (ಮಹಾವಂ. ೩೮); ವಿಜಯದಶಮಿಯ ಸುಮುಹೂರ್ತದಲ್ಲಿ 
ವಿಜಯಯಾತ್ರೆ ಹೊರಡುವುದೆಂದು ನಿಶ್ಚಯವಾಯಿತು (ಶಾಂತಲಾ. ೧೪೭). 
[ಸಂ. ವಿಜಯದಶಮಿಾ। 
ವಿಜಯದ್ವಿಪ (ನಾ). ರಾಜನು ದಿಗ್ವಿಜಯಕ್ಕೆ ಹೊರಡುವಾಗ ಏರುವ ಆನೆ ; 
ಜಯಗಜ : ಪಳಿಕಿನ ಶಿಲಾಪಟ್ಟಂ ಪ್ರಸ್ಮಾನದೊಳ್‌ ವಿಜಯದ್ದಿಪಾವಳಿಯ 
ದರಿಗೊಂಡುದ್ದೇಶಂ ಚಕ್ರವರ್ತಿಯ ನಾಮದಗ್ಗಳದ ಸಿರಿಯಂ ಪೋಲ್ವನ್ನಂ ತದ್ವಿಪಾಳಿ 
ದಿಗಂತದೊಳ್‌ ತಳೆದುದು ಜಯಸ್ತಂಭಶ್ರೀಯಂ ತ್ರಿಕೂಟಮಹೀದಿ'ರಂ 
(ಶಾಂತಿಪು. ೧೧-೧೮). ([ಸಂ.] 
ವಿಜಯಧ್ವಜ (ನಾ). ಜಯದ ಸೂಚಕವಾದ ಪತಾಕೆ ; ಜಯಧೃ್ವಜ : 
ಅನುವರದೊಳ್‌ ವಜ್ರಾಯುಧನನಿಕ್ಕಿ ವಿಕ್ರಾಂತದಿಂದೆ ವಿಜಯಧೃಜಮಂ ತನಗೆತ್ತಿಸಿದಂ 
೬ «  ನಿಜಶೌರ್ಯಬಳಂ (ಸುಕುಮೂ. ೭-೫) ; ಅಜ್‌ಕೆದಾಣದೊಳೆಸೆವಂತೊಂದಿಸುತುಂ 
ವಿಜಯಧ್ವಜವ್ಯೃಂದಮಂ . . . ಸಾರ್ತಂದಂ (ಪುಷ್ಪಪು. ೫-೫೯). ಸಂ.) 
ವಿಜಯನಗರ (ನಾ). ೧. ಗೆಲುವನ್ನು ಪಡೆದುದಕ್ಕಾಗಿ ಕಟ್ಟಿದ ನಗರ. 
೨. ಒಂದು ಊರಿನ ಹೆಸರು ; ೫ ಈಗಿನ ಹಂಪೆ ಮತ್ತು ಹೊಸಪೇಟೆ 
ಪ್ರದೇಶ, ವಿಜಯನಗರ ಆರಸುಮನೆತನದ ರಾಜಧಾನಿಯಾಗಿದ್ದಿತು : 
ವೀರಶ್ರೀ ನಾರಸಿಂಹ ಸ ವಿಜಯನಗರೇ ರತ್ನೆಸಿಂಹಾಸನಸ್ಮಃ (ಎಕ.೪11ಶಿವಮೊ.೧-೩೪; 1513). 
[ಸಂ.) 
ವಿಜಯಪಟಹ (ನಾ). ಗೆಲುವನ್ನು ಸೂಚಿಸಲು ಬಾರಿಸುತ್ತಿದ್ದ ಪಟಹ,- 
ಒಂದು ಬಗೆಯ ಚರ್ಮವಾದ್ಕ : ದುರಿತಾರಿಯನಭವಂ ಗೆಲ್ಲಿರೆ ಮೊಟಗುವ 
ವಿಜಯಪಟಹದಂತೆ ನವಾಂಭೋಧರರವದಿನೇಟುಕೋಟಿಯಮರೆ ಸುರದುಂದುಭಿ 
ಗಳೊಡನೆ ಮೊಟಿಗಿದುವಾಗಳ್‌ (ಶಾಂತಿಪು. ೧೦-೨೧). [ಸಂ.] 
ವಿಜಯಪತಾಕೆ (ನಾ). ಎ ವಿಜಯಧ್ವಜ : ದಂಡನಾಯಕರು ಕಗ್ಗೊಲೆಯನ್ನೆಸಗಿದ 
ವಿಜಯಪತಾಕೆಯನ್ನು ಮೆರೆದಾಗ . . . ನಾವು ಅಂಥದೇ ವಿಚಿತ್ರವ್ಮಾಪಾರವನ್ನು 
ಗಮನಿಸಬಹುದಲ್ಲವೆ ? (ಪುನರು. ೧೯೭). (ಸಂ. ವಿಜಯಪತಾಕಾ] 
ವಿಜಯಪಣ್‌ (ನಾ). ಒಂದು ಬಗೆಯ ವಾದ್ಮ : ಒಂದೊಂದು ರಾಜವಂಶವೂ 
ತನಗೇ ವಿಶಿಷ್ಟವಾಗಿದ್ದ ವಾದ್ಮ ಅಥವಾ ವಾದ್ಮಗಳನ್ನೂ . . . ಪಡೆದಿದ್ದಿತು. . . 
ನಾಗ-ವಿಜಯಪಣ್‌ (ಕಶಾಅ. ೩೩೬). 
ವಿಜಯಪಆ್‌ಫೋಪಣ ಒಂದು ಬಿರುದು : ನಾಗದ್ವಜಪ್ರತಾಪ 
ವಿಜಯಪಜೆಘೋಷಣ (ಎಇ ॥ ೨೩೬೨-೭ ; 1070). [ವಿಜಯೃ + ಪತೆ) 


ವಿಜಯಪ್ರಶಸ್ತಿ 


ವಿಜಯಪ್ರಶಸ್ತಿ (ನಾ). ಗೆಲುವನ್ನು ಘೋಷಿಸುವ ಪ್ರಶಂಸಾಕಾವ್ಮ ; 
ಜಯಪತ್ರಿಕೆ : ಆ ವೃಷಭಾದ್ರಿಯ ಮೇಖಳಾಭಿತ್ತಿಯೊಳ್‌ ಆತ್ಮೀಯ 
ವಿಶ್ವವಿಶೃಂಭರಾವಿಜಯಪ್ರಶಸ್ತಿಯನಲಕ್ತಿಯೊಳ್‌ ಬರೆಯಿಸುವೆನೆಂದು ಪೋಗಿ 
ನೋಡುವನ್ನೆಗಂ (ಅದಿಪು. ೧೩-೭೦ ವ). [ಸಂ.] 

ಎಜಯಪ್ರಸ್ಥಾನ (ನಾ). ದಿಗ್ವಿಜಯಕ್ಕಾಗಿ ಹೊರಡುವ ಪ್ರಯಾಣ ; 
ಜೈತ್ರಯಾತ್ರೆ : ಮ್ಕೋಮಭಾಗಮನೆಯ್ದಿರ್ದುದು ಚಕ್ರವರ್ತಿ ವಿಜಯಪ್ರಸ್ಥಾನ 
ಭೇರೀರವಂ (ಅದಪು ೧೧-೧೦) ; ಘೂರ್ಣಿಸಿತ್ತು . . . 
(ಪುಷ್ಪಪು. ೫-೭). ([ಸಂ.] 

ವಿಜಯಬೀಜ (ನಾ). ಒಂದು ಬಗೆಯ ಔಷಧೀಸಸ್ಮ : ಗ್ರಹಣಿಯಿಂದ ಅತಿಸಾರ 
ನಿಲ್ಲದಿದ್ದರೆ ವಿಜಯಬೀಜದ ಎಲೆಯನ್ನು ಹುರಿದು ಎಲವದ ಹಗಿನು, ಸಜ್ಜರಸ . . . 
ಇವಂ ಸಮಾನವಾಗಿ ಚೂರ್ಣವ ಮಾಡಿ . . . ಗುಂಜಿಯ ತೂಕ ಕೊಡುವುದು 
(ಎವಿ. ೧೮೮). [ವಿಜಯ 1% ಬೀಜ| 

ಎಜಯಬೀರವಣ (ನಾ). ದಿಗ್ವಿಜಯದಲ್ಲಿ ಗೆದ್ದ ಸೈನಿಕರ ಜೀವನನಿರ್ವಹಣೆಗೆ 
ಪ್ರಜೆಗಳು ಕೊಡುತ್ತಿದ್ದ ತೆರಿಗೆ : ವಿಜಯಬೀರವಣ ಕೊಡತಿವಣ ಖಾಣ ಎಳ್ಳು 
ಭತ್ತವೆನಿಸಿದ ಪೂವಾಣ್ಣಯ ಮತ್ತಂ ಅಪೂರ್ವಾಯಮೊಳಗಾಗಿ ಗ್ರಾಮಕೆ... 

ಕೊಟ್ಟರು (ಮೈಲಿ. ೧೯೪೦,೩-೨೬ 12೧0). (ವಿಜಯ + ಬೀರವಣ] 

ವಿಜಯಭೇರಿ (ನಾ). ಗೆಲುವನ್ನು ಘೋಷಿಸುವ ಭೇರಿ ; ಜಯಭೇರಿ : 
ಉತ್ತರಭಾರತವಿಜಯೋದ್ಕೋಗಮಂ ಭರತರಾಜನಅ್‌ಪಲೆಂದು ವಿಜಯಭೇರಿಯಂ 
ಪೊಯಿಸಿದಾಗಳ್‌ (ಅದಿಪು. ೧೩-೪೧ ವ). (೫೨.) 

ವಿಜಯಮಂಗಳ (ನಾ). ಗೆಲುವಿನ ಹಬ್ಬ ; ವಿಜಯೋತ್ಸವ : ಅಂತು 
ವಿಜಯಮಂಗಳಂ ನೆಗಟೆ. ಗೋಕುಲಮಂ ಪೊಕ್ಕು ನಂದನಂದನಂ . . . ಸುಖ 
ದಿಂದಿರ್ಪನ್ನೆಗಂ (ಜಗವ. ೪-೫೮ ವ). [ಸಂ. ವಿಜಯಮಂಗಲ] 

ವಿಜಯಮಿತ್ರ (ನಾ). ಅರ್ಜುನನ ಗೆಳೆಯ ; ಕೃಷ್ಣ : ಜಯಜಯಜನಾರ್ದನ 
ಮುಕುಂದ ಮುರಮರ್ದನೆ ವಿಜಯಮಿತ್ರ ಗೋವಿಂದ ಪಕ್ಷಿವಾಹನ (ಜೈಮಿಭಾ. ೧೧-೩೬). 

[ಸಂ.] 

ವಿಜಯಯಾತ್ರೆ (ನಾ). ಎ ವಿಜಯಪ್ರಸ್ಥಾನ : ವಿಜಯದಶಮಿಯ ಸುಮು 

ಹೂರ್ತದಲ್ಲಿ ವಿಜಯಯಾತ್ರೆ ಹೊರಡುವುದೆಂದು ನಿಶ್ಚಯವಾಯಿತು (ಶಾಂತಲಾ. ೧೪೭). 
[ಸಂ. ವಿಜಯಯಾತ್ರಾ। 

ವಿಜಯರಾಜ್ಯ (ನಾ). ಗೆಲುವಿನಿಂದ ಸಂಪಾದಿಸಿದ ರಾಜ್ಯ : 
ಶ್ರೀಮದ್ಭುವನೈಕಮಲ್ಲದೇವರ ವಿಜಯರಾಜ್ಮಮುತ್ತರೋತ್ತರಾಭಿವೃದ್ಧಿಪ್ರವರ್ದ್ನ 
ಮಾನಮಾಚನ್ನಾ)ರ್ಕ್ಯತಾರಂಬರಂ ಸಲುತ್ತಮಿರೆ (ಸಾಇಇ 2೮೮, ೪೬-೪ ; 1072). [ಸಂ.1 

ವಿಜಯಲಕ್ಷಿ, (ನಾ). ಜಯದ ಅಧಿದೇವತೆ : ವಿದ್ವಿಷ್ಟಚಮುಚಕ್ರ ಪಾಂಶು 
ಪಟಲಮನೆ ನಿಜವಿಜಯಲಕ್ಷ್ಮಿ ಪರಿಣಯನೋತ್ಸವಪ್ರಾರಂಭ ಪಿಷ್ಟಾತಕಚೂರ್ಣಮೆಂದುಂ 
* * * ಬಗ್ಗೆವ ಬಾಹುಬಲಿಕುಮಾರಂ (ಆದಿಪು ೧೪-೮೪ ವ) ; ಸಿಂಹಾಸನದಿರ್ಕೆಲದೊಳ್‌ 
ನಿಂದ ವೀರಲಕ್ಷ್ಮಿ ವಿಜಯಲಕ್ಷ್ಮ್ಮಿಯರ್‌. . . ವೀರಸೇಸೆಯನಿಕ್ಕುವಂತೆ ಬಿಂಕದಿಂ ಕೊಂಕಿ 
ನಿಂದು (ಗಿರಕ, ೨-೧೦೫ ವ). (ಸಂ. ವಿಜಯಲಕ್ಷ್ಮೀ] 

ವಿಜಯವೀರವಣ (ನಾ). ಇ ವಿಜಯಬೀರವಣ : ಕುಮಾರಗಾಣಿಕೆ ೨ ಹಾ ೨ ವಿಜಯ 
ವೀಢವಣ ಪ ೧ (ಎ6. ೪160. ಹಾಸನ. ೧೧೨-೬೬ ;ಸು. 1230). (ವಿಜಯ 4 ವೀರವಣ] 

ಎಜಯಶಾಲಿ (ನಾ). ಗೆಲವನ್ನು ಪಡೆದವನು ; ವಿಜಯಿ : ಪುರಜನರೆಲ್ಲ 
ವಿಜಯಶಾಲಿಯಾಗಿ ಬಂದ ಪ್ರಭುಗಳ ಮೇಲೆ ಹೂಮಳೆ ಕರೆದರು (ಶಾಂತಲಾ ೨೩೪). 

[ಸಂ. ವಿಜಯಶಾಲಿನ್‌] 

ವಿಜಯಶ್ರೀ (ನಾ). ಗೆಲುವಿನ ಅಧಿದೇವತೆ ; ಜಯಲಕ್ಷ್ಮಿ : ಅಂತು ಪೊಅ 
ಮಟ್ರ್ಟುತ್ತರಭರತದ ವಿಜಯಶ್ರೀವಿವಾಹಮಹೋತ್ಸವಪ್ರಾರಂಭದೊಳ್‌ ದಿಕ್ಪಾಲಕರ 
ಕೆದಜುವ ಪಿಷ್ಟಾತಕಚೂರ್ಣಮೆನಿಸುವ ರಜಃಪುಂಜಮುಮಂ . . . ನೋಡುತ್ತುಂ ನಡೆಯೆ 
(ಆದಿಪು. ೩-೪೪ ಐ) ; ದೈವವದೆತ್ತಲೊಲೆದಿಹುದತ್ತ ವಿಜಯಶ್ರೀಯ ಕುಡಿನೋಟ 
(ಕುವ್ಮಾದ್ರೋ ೪-೨). [ಸಂ.] 


ವಿಜಯಪ್ರಸ್ಮಾನಭೇರೀರವಂ 


೭೮೮೫ 


10 


25 


30 


35 


ವಿಜಯೆ ' 


ವಿಜಯಸಂವತ್ಸರ (ನಾ). ಅರುವತ್ತು ಸಂವತ್ಸರಗಳಲ್ಲಿ ಒಂದು : ವಿಜಯ 
ಸಂವತ್ಸರ ಇಷ್ಟದಾ ಎಂಟನೆಯೊಳು (ಎಕ. ೩ ಕೋಲಾರ. ೬-೨ ; 703). [ಸಂ.] 

ವಿಜಯಸಖ (ನಾ). ಎ ವಿಜಯಮಿತ್ರ : ಇಂದಿರಾಪತಿ ವಿಜಯಸಖ ಅರವಿಂದನಾಭ 
ಪುರಂದರಾರ್ಚಿತ ನಂದಕಂದ ಮುಕುಂದ ರಕ್ಷಿಸು ನಮ್ಮ (ಹರಿಣಾ ೧೨). (ಸಂ.] 

ವಿಜಯಸಾರಥಿ (ನಾ). ಅರ್ಜುನನ ರಥವನ್ನು ನಡೆಸಿದವನು ; ಪಾರ್ಥ 
ಸಾರಥಿ ; ಶ್ರೀಕೃಷ್ಣ : ಸುಜನರ ಪೊರೆಯುವ ಕುಜನರ ತರಿಯುವ ವಿಜಯಸಾರಥಿ 
ನಮ್ಮ ವಿಜಯವಿಠಲರೇಯ (ಎದಾಕೃ. ೨೦-೩). [ಸಂ.] 

ವಿಜಯಸೇಸೆ (ನಾ). ಗೆಲುವಿಗಾಗಿ ಸೂಸುವ ಅಕ್ಷತೆ, ಸೇಸೆ : ವಿಜಯಶೇಷೆ 
-ವಿಜಯಸೇಸೆ [ಪಾಠಾಂ. ಸಿ] (ಶಮದ. ನ. ೩೦೮ ಪ್ರಯೋ). [ವಿಜಯ್ಮ 1 ಸೇಸೆ] 

ವಿಜಯಸ್ತಂಭ (ನಾ). ಗೆಲವಿನ ನೆನಪಿಗಾಗಿ ನೆಡುವ ಕಂಬ : ಸ್ಮರನೃಪತಿಯ 
ವಿಜಯಸ್ತಂಭವೆನಿಪ ತರುಣಿಯ ಬಟ್ಟ ನುಣ್ಣೊಡೆ (ಇಚಿಸಾಂ. ೫-೯). (ಸಂ.] 

ವಿಜಯಾಗಮ (ನಾ). ಕಾಮಿಕಾದಿ ಇಪ್ಪತ್ತೆಂಟುದಿವ್ಕಾಗಮಗಳಲ್ಲಿ 
ಹನ್ನೊಂದನೆಯದು : ಆ ಸಿದ್ಧಾಯಭೇದಂಗಳಾವವೆಂದೊಡೆ -೧. ಕಾಮಿಕಾಗಮ 

» ೧೧. ವಿಜಯಾಗಮ . . . ೨೮. ವಾತುಲಾಗಮವೆಂಬವೇ ಇಪ್ಪತ್ತೆಂಟು 

ದಿವ್ಮಾಗಮಂಗಳಕ್ಕುಂ (ಎವೇಕ. ೬೨). [ಸಂ.) 

ವಿಜಯಾಚ್ಞೆ (ನಾ). [ಜೈನ] ಪಾರಿವ್ರಾಜ್ಕಲಕ್ಷಣಗಳನ್ನು ತಿಳಿಸುವ ಆಜ್ಞೆ 
ಯೆಂಬ ಸೂತ್ರ ಪದದ ಮೂರು ಬಗೆಗಳಲ್ಲಿ ಒಂದು : ವಿಜಯಾಚ್ಞೆಯೆಂಬುದು 
ಚಕ್ರಧರಪುಣ್ಮದಿಂ ದೇವವಿದ್ಕಾಧರ ನರೇಂದ್ರರಂ ವಶ್ಯಂ ಮಾಟ್ಟುದು (ಚಾವೂಪು. ೨೩೦). 

(ಸಂ. ವಿಜಯಾಜ್ಞಾ) 

ವಿಜಯಾದಿತ್ಯ (ನಾ). ಒಬ್ಬಾತನ ಹೆಸರು ; ೫ ಆಳುಪವಂಶದ ಒಬ್ಬ ಅರಸನ 
ಹೆಸರು: ವಿಜಯಾದಿತ್ಮ ಆಳುಪೇನ್ಡೃ ಪರಮೇಸ್ವ(ಶ್ಚ)ರ ಅಧಿರಾಜರಾಜನ್‌ 
ಉತ್ತಮಪಾಣ್ಟನ್‌ (ಎಇ 2೭ ೨೨-೧; 800), ಸಂ. 

ವಿಜಯಾನಂದ (ನಾ). [ಛಂದ] ವರ್ಣಛಂದಸ್ಸಿನಲ್ಲಿ ಪ್ರಸಿದ್ಧವಾದ ಇಪ್ಪತ್ತಾರು 
ಬಗೆಯ ಛಂದಸ್ಸುಗಳಲ್ಲಿ ಹದಿನಾರನೆಯದಾದ ಅಪ್ಪಿ ಎಂಬ ಛಂದಸ್ಸಿನ 
ಒಂದು ವೃತ್ತ : ವನಂ ಧಾತ್ರೀಚಕ್ರಂ ಸುರವಪವನಂ ಜಾತವೇದಂ ಮನೋಜನ್ಮಧ್ಯಂಸಂ 
ಪದದ ಕಡೆಯೊಳ್‌ ಚೆಲ್ಚನಾಳ್ವೆಯ್ದ್ತೆ ನಿಲ್ಕುಂ ವಿಶ್ರಾಮಂ ದಿವಸಕರನೋಳ್ಕಾಂತೆ 
ವಿದ್ವಜ್ಜನಾನಂದಂ ಛಂದಂ ನೆಗಲ್ಲ ವಿಜಯಾನಂದಮಕ್ಕುಂ (ಛಂದೊಂಬು. ೨-೧೬೨). (ಸಂ. 

ವಿಜಯಾನಕೆ (ನಾ). ವಿಜಯೋತ್ಸವದಲ್ಲಿ ಬಾರಿಸುವ ನಗಾರಿ : ಶಂಖಕಾಹಳಾವ್ರಜ 
ವಿಜಯಾನಕಧ್ವನಿ ವಿಜೃಂಭಿಸೆ . . . ನಾಕಜರಜನಿರ್ಕೆಲಂಭಿಡದದೇಂ ನಡೆಗೊಂಡರೊ 
ಮೆಲು ಮಾರ್ಗದೊಳ್‌ (ಜಗಎ. ೧-೪೧). [ಸಂ.] 

ವಿಜಯಾರ್ಧ (ನಾ). [ಜೈನ] ಒಂದು ಪರ್ವತದ ಹೆಸರು ; ಭರತಕ್ಷೇತ್ರದ 
ನಡುವೆ ಪೂರ್ವಪಶ್ಚಿಮವಾಗಿ ಹಬ್ಬಿ ಈ ಕ್ಷೇತ್ರವನ್ನು ಉತ್ತರಭಾರತ 
ದಕ್ಷಿಣಭಾರತ ಎಂದು ಎರಡಾಗಿ ಮಾಡಿರುವ ಪರ್ವತ : ಇದು 
ವಿಜಯಾರ್ಧಮೆನ್ನ ಪೆಸರುಂ ವಿಜಯಾರ್ಧಮಲಂಘ|ಮೆಂದುಮಿಂತಿದು ಪೆಜರ್ಗಾನುಮಿನ್ನೆ 
ಗಮಲಂಫ್ಯನೆಂ (ಅದಿಪು ೧೩-೧೫). |ಸಂ.) 

ವಿಜಯಾಸ್ತ (ನಾ). ಗೆಲ್ಲಲು ಸಾಧನವಾದ ಆಯುಧ : ಸ್ಮರಂಗೆ ವಿಜಯಾಸ್ತ್ರಂ 
, . . ಎಂಬುದು ಜನಂ ರೂಪಂ ಮಹಾದೇವಿಯಾ (ಪಷ್ಟಪು. ೯-೪೬). ಸಂ.) 

ವಿಜಯ್ಮ (ನಾ). ಒಂದು ಬಗೆಯ ಗಿಡ ; ಸೆಣಬು : ``ಓಯಿಯೆನೆ ಭಂಗಿ'” 
(ಮಜರಾ ೩೫-೧೫). [ಆ ಸಂ. ವಿಜಯಾ] 

ವಿಜಯ್ದ (ಗು). ೧. ಗೆದ್ದ ; ಗೆಲುವನ್ನು ಪಡೆದ. (ನಾ). ೨. ಗೆದ್ದವನು ; 
ಜಯಶಾಲಿ : ಆ ಭುವನತ್ರಯವಿಜಯಿಯಪ್ಪ ರೂಪಾತಿಶಯದೊಡನವಮಳ್ಪಳೆದಂತೆ 
ಬಳೆದ . . . ತೀರ್ಥಕರಕುಮಾರಂ (ಶಾಂತಿಪು ೧೦-೯೨ ವ). [ಸಂ. ವಿಜಯಿನ್‌] 

ವಿಜಯಿಸು (ಕ್ರಿ). ಶೋಭಿಸು ; ವಿಜೃಂಭಿಸು : ಕಿನ್ನರಗೇಯನಿಸ್ಟನಂ ವಿಜಯಿಸೆ 
ಪಾಠಾ. ಭಜಿಯಿಸೆ] . ಎ ನಾಕಜರಜನಿರ್ಕೆಲಂಬಿಡದದೇಂ ನಡೆಗೊಂಡರೊ 
ಮೇಘಮಾರ್ಗದೊಳ್‌ (ಜಗಎ ೧-೪೧). [ವಿಜಯ್ಮ ೪ ವ ಇಸ್ಸು। 

ವಿಜಯ (ನಾ). ಎ ವಿಜಯಿ : ಮುಳ್ಳುಸುಂಡೆ . ಗುಗ್ಗುಳ ವಿಜಯಾ 


ವಿಜಸರ್ತಿ (ನಾ). ಒಬ್ಬಾತನ ಹೆಸ 


ವಿಜಾತಿ (ನಾ). ೧. ಬೇರೆ ಜಾತಿಯಿಂದ 


ವಿಜಯೇಶ್ವರ 


(ಭಂಗಿಸೊಪ್ಪು) ಅತಿಮಧುರ . 
ಒಂದು ಸೇರಿನಂತೆ ಹಾಕಿ ಚೂರ್ಣಿಸಿ (ಸಕವ್ಮೆ. ಪರ. ೪೩೮). (ಸಂ. ವಿಜಯಾ। | 
ವಿಜಯೇಶ್ವರ (ನಾ). ಗೆಲುವನ್ನು ಪಡೆದವನು ; ಶಿವ : ಮಲುಹಣನನಾ | |ವಿ 


. ಮಗ್ಗಾರೆಬೇರು - ಇವನ್ನು ಬಗೆಯೊಂದಕ್ಕೆ | | 


ಮಲುಹಣಿಯನಾ . . . ಮಲಹರಂ ವಿಜಯೇಶ್ವರಂ ನಿಜಪುರಕೆ ಕೊಂಡೊಯ್ದ | | 
(ಬಸಪು. ೪೨-೬೯). |ಸಂ.] 
ವಿಜಯೋತ್ಸವ (ನಾ). ೧. ಗೆಲುವು ದೊರೆತುದರಿಂದ ಉಂಟಾದ ಸಡಗರ,- | | 


ಉತ್ಸಾಹ : ಕೃಷ್ಣಾಯೆನುತರ್ಜುನನ ತಲೆ ಬೀಳಲು ವಿಜಯೋತ್ಸವದೊಳ್ಳೆದಿದಂ | | 
ಬಭ್ರುವಾಹನಂ ನಿಜಪುರಕೆ (ಜೈಮಿಭಾ. ೨೩-೪೯). ೨. ಗೆಲುವು ಸಿಕ್ಕಿದುದಕ್ಕಾಗಿ | | 
ಮಾಡುವ ಸಂತೋಷಸಮಾರಂಭ : ವಿಜಯೋತ್ಸವವೂ ಕುಮಾರಜನ್ಮೋತ್ಸವವೂ | | 
ಒಟ್ಟಿಗೇ ಆದ ಪರಮಾನಂದದಲ್ಲಿ ವಿಷ್ಣುವರ್ಧನನು ಆ ದೇವರ್ಗೆ . . . ದತ್ತಿಯನ್ನು [101 
ಬಿಡುತ್ತಾನೆ (ಸವತಿ.೪॥. ಪ್ರಸ್ತಾವನೆ). ೩. ಆಶ್ವಿನಮಾಸದ ದಶಮಿಯಂದು | | 
ವಿಷ್ಣುವನ್ನು ಕುರಿತು ಮಾಡುವ ಹಬ್ಬ,-ಉತ್ಸವ. (ಸಂ.। | 
ಜಯೋತ್ಸಾಹಿ (ನಾ). ೧. ಗೆಲುವನ್ನು ಪಡೆಯುವ ಉತ್ಸಾಹದಲ್ಲಿ | 
ರುವವನು : ಸಮರಸಿದ್ದರಾಗಿ ಬುದ ಕುರುಪಾಂಡವವೀರರೆಲ್ಲ ವಿಜಯೋತ್ಸಾಹಿಗಳಾಗಿ | \ 
ಕದನಕುತೂಹಲರಾಗಿ ಶಂಖಧ್ವಾನ ಮಾಡುತ್ತಿದ್ದಾರೆ (ಛಾಂದ. ೧೧). ೨. ಗೆಲುವಿನಿಂದ | 151 
ಸಂತೋಷವನ್ನು ಹೊಂದಿದವನು : ಯುದ್ಧಕ್ಕೆ ಹೋದವರು ವಿಜಯೆ: ಯೋತ್ಸಾಟಿ | is 
ಗಳಾಗಿ ಹಿಂದಿರುಗಿದರು (ರೂಢಿ). (ಸಂ. ವಿಜಯೋತ್ಸಾಹಿನ್‌। | | 
ವಿಜಯೋಪಚಿತ (ಗು). ಗೆಲುವಿನಿಂದ ಕೂಡಿದ : ಉಚತವಿತರೇತರಗುಣಸ್ತುತಿರಚನೆ | | 
ಗುಣಯುಕ್ತರಿಗೆ ವಿಜಯೋಪಚಿತ ರಣನಾಟಕಕೆ ಜವನಿಕೆಯಾಯ್ತಲೇ ರಜನಿ | ತ 
(ಕುವ್ಮಾಶ, ೧-೨೧). ಸಜ! (ಎ 
| 
| 
ಹುಟ್ಟಿದುದು ; ಭಿನ್ನಜಾತಿಗೆ | | 
ಸೇರಿದುದು ಬೇರೆಯ ಜಾತಿ, -ವರ್ಗ : ಚಿಬ್ಬು ಸಂಜನಿಸಿರಲು |25| 
ನೀಧೂಮವರ್ಣನಕ್ಕುಚ್‌ದ ಸರ್ಪಂಗಳ್‌ ವಿಚಾತಿಯಕ್ಕು (ಮಂಗರಾ. ೧೧೯೯-೯). | 

೩. ಹೀನಕುಲ ; ಕೀಳುಜಾತಿ : ಎಸೆವ ವಿಷವುಂಟಾಗಿಯುಂ ವಿಷಂ ತಾನಲ್ಲ... 
ಪ್ರತಿಕೂಲವುಂಟಾಗಿಯುಂ ಹೆಸರಿಡಲು ಪ್ರತಿಕೂಲವಿಲ್ಲಲ್ಲಿ ಕಡೆಗೆ ಶೋಧಿಸೆ 
ವಿಜಾತಿಗಳುಂಟೆನಲು ವಿಜಾತಿಗಳಿಲ್ಲ ವಸುಧೆಗೆ ವಿಚಿತ್ರವೆಂದೊಂದೆರಡುಘಳಿಗೆ ನೋಡಿದ 
ಕೊಳನನಾ ಭೂಪನು (ಹಚಕಾ. ೩-೪೨); ಚಾತಿಹೀನರ ಮನೆಯ ಜೋತಿ ತಾ ಹೀನವೇ 
ಚಾತಿ ವಿಜಾತಿಯೆನಬೇಡ ದೇವನೊಲಿದಾತನೇ ಚಾತ (ಸರ`ಜ್ಞ. ೯೭೬). ೪. ಹಕ್ಕಿಗಳ ವ 
ಜಾತಿ ; ಪಕ್ಷಿಕುಲ. ೩,೪ : ಅಟಲನೆಮಗೆ ಮಾಡಿದವಂ ನಿತ್ತರಿಸಂ 
ತಿರ್ಯಗ್ಹಾತಿಯೊಳೆರಡಿಲ್ಲದೆಯಿಂ ವಿಜಾತಿ ಪುಟ್ಟದೆ ಮಾಣ೦ (ಉದಂಳಾ. ೪೮೪) ; | 
|} 

[35] 


ವಿಜಸಿರ್ತ್ರೀರಾ ಕಾಳೆಗದುಳ್‌ ಕದನಗರುಳ್‌ 
(7) 


(ಎಕ.X(5% ಚಿತಾಮ. ೧೬೬-೬ ; ಜನೆಯ ತತ). 


ಪಿ. 


ಕುಮುದದಿಂ ಪ್ರತಿಕೂಲದಿಂ ವಿಜಾತಿಗಳ ಸಂಗಮದಿಂದೆ ಜಡಜೀವನೋಪಾಯದಿಂ 
ಭಂಗಸಮಿತಿಯಿಂದಿರ್ಪ ತಾವರೆಗೊಳಂ (ಭಾವಚ. ೩-೪೫) ; ಇದರ್ಕೆಯೆ ನಿನಗಿಂತು |35 
ವಿಜಾತಿಯೊಳಮುಧೋಗತಿಯೊದವಿತ್ತು (ರಾಮುಶ್ವ. ೧-೧). ೫. ಮಾಲತೀ 
ಪುಷ್ಪಗಳಿಂದ ಕೂಡಿಲ್ಲದುದು. ೩,೫ : ಮಧುಮಾಸಕುಸುಮಸಮೃದ್ಧಿಯಂತೆ 
ವಿಜಾತಿಯುಂ. . . ಎನಿಸಿದೇಜುಂಚೌವನೆಯ ರೂಪಾತಿಶಯಮನೆವೆಯಿಕ್ಕದೆ ನೋಡುತ್ತಂ 
(ಕಾದಂಪೂ. ೪೯). ([ಸಂ.) 

ವಿಜಾತೀಯ (ಗು). ಬೇರೆ ಜಾತಿಯ ; ಭಿನ್ನಜಾತಿಯ : ವಿಜಾತೀಯಾ (4 
ವೃವಧಾನಲಘೂತ್ಪತ್ತಿಸದೃಶಾಪರಾಪರೋತ್ಪತ್ತಿಯೆಂಬಿವಆೌಂ ವಿಪ್ರಲಬ್ಬಬುದ್ದಿಗೆ 
ಸಂತಾನರೂಪದಿಂ ಪುಟ್ಟುತ್ತಿರ್ದ ವಿಜ್ಞಾನಲಕ್ಷಣಂಗಳಾತ್ಮಾಭಿಧಾನಮಂ ಪುಟ್ಟಿಸುಗುಂ 
(ಆದಿಪು. ೨-೯ ವ). 
ವಿಜಾತೀಯದ್ವಿತ್ತ (ನಾ). |ವ್ಕಾಕ] ಬೇರೆ ವರ್ಗದ ಅಕ್ಷರ ; ವಿಚಾತಿಯ | 
ಸಂಯುಕ್ತಾಕ್ಷರ: ವಿಜಾಶೀಯದ್ವಿತ್ತವು ಸಚಾಶೀಯವಾಗಿ ಮಾರ್ಪಡುವ ಹೊಸ |45 
ಗನ್ನಡಕ್ಕೆ ಸರಿಯಾಗಿ ಅದು "ಅದಕ್ಕೆ' ಎಂಬ ರೂಪ ತಾಳಿದೆ (ಸಂಶೋಧ. ೬೩). ಸಂ.) | 


೭೮೮೬ 


ವಿಜಿಗೀಷುವ' 


30 ಜಾ (ನಾ). ಐ ವಿಜಿಗೀಷುತೆ. 


[ಸಂ.1 | 
| 


ವಿಜುಗುಪ್ಪ ಕ್ಸತೆ 


ಎಜಾತೆ (ನಾ). ಮಕ್ಕಳನ್ನು ಹಡೆದವಳು ; ತಾಯಿಯಾದವಳು. 
(ಸಂ. ವಿಜಾತಾ। 

ವಿಚಾರ (ನಾ). ಪಾಯಿಜಾಮ ; ಇಚಾರ : ವಿಜಾಪುರದಲ್ಲಿ ವಿಜಾರದವರೆಷ್ಟು 

ಜನ ಅಂದ ಹಾಗೆ (ಗಾದೆ. | <- ಮರಾ. ವಿಜಾರ. / ತುಳು. ವಿಜಾರೆ। 


5 | ಎಜಾಲಕ (ನಾ). ಬೆಳಕಿಂಡಿ ; ಗವಾಕ್ಷಿ ; ವಾತಾಯನ : "“ಗವಾಕ್ಷಂ ವಿಜಾಲಕಂ 


ವಾತಾಯನಂ ಜಾಳಮೆನಲ್‌ ಬೆಳಕ ಕಂಡಿಯಕ್ಕುಂ'' (ಮಂಗರಾ. ೬೦-೧೪). [ಸಂ.) 
ವಜಿಗೀಷಣ (ನಾ). ಗೆಲುವನ್ನು ಬಯಸುವವನು; ಜಯಾಕಾಂಕ್ಷಿಯಾದವನು : 
ರೋಷಣಪ್ರಶಿವೀರರಣವಿಜಿಗೀಷಣಾಧಿಕಶಶೂರ ಹಿಮಕರಭೂಷಣಾಜ್ಞಾಧಾರ 
ಬಸವಕುಮಾರ ಮಾಂ ತ್ರಾಹಿ (ಬಸವ ೨೦-೩೮). [ ವ ಸಂ. ವಿಜಿಗೀಷು) 
ಎಜಿಗೀಷು (ಗು). ೧. ಗೆಲ್ಲಬೇಕೆಂಬ ಬಯಕೆಯುಳ್ಳ. (ನಾ) ೨. ದ 
ವಿಜಿಗೀಷಣ : ಏಜಯತ್ರೀಗೃಹಮೆನಿಸುವ ವಿಜಯಪ್ರಸ್ಥಾನಶಿಬಿರನೃಪಮಂದಿರಮಂ 
ವಿಜಿಗೀಷು ಬಂದು ಪೊಕ್ಕಂ ವಿಜಯಾಲಂಕಾರಬಾಹುಭರತಮಹೀಶಂ (ಆದಿಪು. ೧೧-೨೬) ; 
ಹೆಡೆಮುಚ್ಚಿದ್ದಿತು ಜ್ಕೋತ್ಸ್ನಾಮಂತ್ರದಿ ವಿಜಿಗೀಷುಗೆ ಹಿಂಸಾಬುದ್ಧಿ (ಕೋಗಿಲೆ. ೪೯-೯). 
[ಸಂ.1 
ಹುತೆ (ನಾ). ಗೆಲ್ಲಬೇಕೆಂಬ ಬಯಕೆ ; ಜಯಾಕಾಂಕ್ಷೆ : ವಿಜಿಗೀಷುತೆಯಿಂ 
ದೇವ ಎಸ ದೇವ ನೀನೆ ದೇವನೆ ಅಲ್ಲೇ (ಅಬಪು ೧೩-೨೬), |ಸಂ. ವಿಜಗೀಷುತಾ। 
ಎಜಿಗೀಷುತ್ತ (ನಾ). ಇ ವಿಜಿಗೀಪುತೆ : ವಿಜಗೀಷುತ್ವದೊಳೊಂದಿ ಗೋವುಳಿಗನಪ್ಪಂ 
. * ಎ ಹರಿಯೆಂಬ ದೊಡ್ಡಿವೆಸರಂ ಪೊತ್ತಿರ್ದ ನೀಂ ಮಂತ್ರಿಯಾಗೆ (ಪಂಪಭಾ. ೯-೪೭). 
|ಸಂ.| 
ಜೆಗೀಹುವೃತ್ತ (ನಾ). ಗೆಲುವನ್ನು ಬಯಸುವ ಸ್ವಭಾವವುಳ್ಳವನು : 
ಭತರ ನಿರುದ್ಮೋಗಿಯಂ ಬಭೂಪನೆಂಬರ್‌ ಎಂದು 
ವಿಜಿಗೀಷುವೃತ್ತೋದ್ಮುಕ್ತನಾಗಲ್‌ ಬಗೆದು (ಪಂಪಭಾ. ೪-೧೧) ; ವಿನತಾಪುರಮಂ ಪೊಕ್ಕು 
ಬಲ್‌ಯಂ ಸಹಜ ವಜಗೀಷುವೃತ್ತನಪ್ಪುದಆ್‌ಂ ದಿಗ್ನಿಜಯೋದ್ಕೋಗಮನೆತ್ತಿಕೊಂಡು 
(ಚಂದ್ರಪು. ೭-೨೭ ವ). ಸಂ.) 
ತ್ತಿ (ನಾ). ಗೆಲ್ಲಬೇಕೆಂಬ ಬಯಕೆ, -ಹಂಬಲ : 
ಚತುರ್ವಿಧರಾಜವೃತ್ತಮನುದಾತ್ತಮಪ್ಪಂತಾಚರಿಸುತ್ತುಂ ವಿಜಿಗೀಷುವೃತ್ತಿ 
ಯನೆತ್ತಿಕೊಂಡು ವಿಕ್ರಮಾವಲಂಬಿಯಾಗಿ (ಅಜಿಪು. ೨-೪೭ ವೆ); ವಿಕ್ರಮಭೂಪನ 
. ಶೂರತೆಯೂ ವಿಜಿಗೀಷುವೃತ್ತಿಯೂ ಲೋಕದಲ್ಲಿ ಅತ್ಮದ್ಭುತವೆನಿಸಿದವು 
(ಕವೀರ. ೬೨). [ಸಂ] 
(ಸಂ. ವಿಜಿಗೀಪಾ। 
ಎಜಿತ (ಗು). ೧. ಗೆಲ್ಲಲ್ಪಟ್ಟ ; ಜಯಿಸಲ್ಪಟ್ಟಿ : ನಿಜರೂಪ ವಿಜಿತಮಕರ 
ಧೃಜನಖಳದಿಶಾಂತರಪ್ರತಿಷ್ಠಿತಕೀರ್ತಿಧ್ವಜನದನಾಳ್ವಂ ಧರಣೀಧ್ರಜನೆಂಬಂ 
(ಆಂದ್ರಪು ೬-೬); ವಿಜಿತಸುವರ್ಣಭೂಧರಸುಪ್ರತಾಪ ಜಿತಾಸುಗತಿಮಿತ್ರ ಪೂರ್ಣತೇಜೋ 
ವಿಜಿತದಿನಕರ (ಆ ೫-೧). (ನಾ). ೨. ಗೆಲ್ಲಲ್ಪಟ್ಟಿವನು ; ಜಯಿಸಲ್ಪಟ್ಟವನು : 
ವಿಜಿತನೋ ದಿಗತಾಸುವೋ ಧರ್ಮಜನ ಹದನೇನು (ಕುವ್ಮಾಕ. ೩-೪೭) ; ಆ ಮಣಿ 
ಮೆಚೆದುದು ತರುಣನಭೋಮಣಿನಿಜಸುಪ್ರತಾಪವಿಜಿತಂ ಪರಿತಂದಾ ಮಹಿತರಾಜಶೆಉರ 
ಭೂಮಿಶ್ಟರನಂಘ್ರಿಕಮಳಂ ಸೇವಿಪವೊಲ್‌ (ರಾಜತೇ ೫-೨೬). [ಸಂ] 
ಎಜಿತಬಲ (ನಾ). ಯುದ್ಧದಲ್ಲಿ (ಪ್ರತಿಪಕ್ಷದ) ಸೈನ್ಯವನ್ನು ಗೆದ್ದವನು : 
ರಜನಿಯೆಂಬ ಮದೋತ್ಮಟದಿಗ್ಗಜದ ಕುಂಭಸ್ಮಳಕೆ ಮೋಹಿದ ವಿಜಿತಬಲನಂಕುಶದ, 
ತಲೆಮಾಣಿಕವಿದೆಂಬಂತೆ ಗಜಗಲಿಸಿಶಿನಬಿಂಬ (ತೊರರಾ. ೧-೧೪-೨). [ಸಂ.] 
ಎಜಿತೇಂದ್ರಿಯ (ನಾ). ಇಂದ್ರಿಯಗಳನ್ನು ನಿಗ್ರಹಿಸಿದವನು : ಶಾಂತರುಆ' 
ವಿಜಿತೇಂದ್ರಿಯರು ವೇದಾಂತನಿಷ್ಠರು (ಕುವ್ಮಾಅ. ೧೮-೧೨). (ಸ೩] 
ಎಜುಗುಪ್ಸತೆ (ನಾ). [ಕಾವ್ಯಮಾ] ಸ್ಥಾಯಾಭಾವಗಳಲ್ಲಿ ಒಂದು ; ಬೀಭತ್ಸದ 
ಸ್ಥಾಯಾಭಾವ : ರತಿ ಪರಿಹಾಸಂ ಶೋಕೋದ್ಗತಮುತ್ಸಾಹಂ ಭಯಂ ಪ್ರಕೋಪಂ 
ವಿಜುಗುಪ್ಪತೆ ವಿಸ್ಮಯಾಶಯತ್ಪಂ ಪ್ರತಿನಿಯತಸ್ನಾಯಿಭಾವಮಿವು ತಾಮಕ್ಕುಂ 
[ಆ ಸಂ. ವಿಜುಗುಪ್ಪಿತ] 


(ಕಾವ್ಮಾವ. ೭೯೪). 


ವಿಜುಲಿ 


ವಿಜುಲಿ (ನಾ). ಒಂದು ಬಗೆಯ ನಂಜಿಕೊಳ್ಳುವ ಪದಾರ್ಥ : “ಧಾನ್ಶಾದಿ | 


ಪಿಷ್ಟಮಂ ಮಿದಿದು ಪುದಿಯಲ್ಕೆ ಸತ್ತುಕಮಕ್ಕು ತುಟ್‌ದ ಕಚ್ಚರಿಯ್ಕೆದೆ ವಿಜುಲಿ [ಪಾಠಾಂ. 
ಖಜುಳಿ, ವಿಜುಳಿ]ಯಕ್ಕು'' (ಮಂಗರಾ. ೬೫-೬). [ಇ ಸಂ. ವಿಜಿಲ] 

ವಿಜೃಂಭ (ನಾ). ೧. ಹುಬ್ಬುಗಂಟಿಕ್ಕುವುದು. ೨. ಹೆಚ್ಚಳ ; ಆಧಿಕ್ಕ : ಕಾರ 
ಕಾದಂಬಿನಿ ಮಾಟ್ಕುಮೇ ಬಿರಯಿಗಂಗಜವಹ್ನಿವಿಜೃಂಭಮಂ ವಿಳೋಳಾಂಬಕವಾರಿಯಂ 
ಹೃದಯತಾಪಮನುತ್ಕಳಿಕಾಪ್ರಪಂಚಮಂ (ಚಂದ್ರಪು ೪-೩). ೩. ಪ್ರದರ್ಶನ ; 
ಆಡಂಬರ : (8. [ಸಂ.] 

ವಿಜೃಂಭಣ (ನಾ). ೧. ಅರಳುವುದು ; ಬಿರಿಯುವುದು. ೨. ಹೆಚ್ಚಳ : 
ಪುದಿದು ಪೊದಲ್ಹ ವಿಕ್ರಮ ವಿಜೃಂಭಣಮಂ ತೊಚಟೆದಾಳೆಸಕ್ಕೆ ಪೂಣ್ಣೊದವಿದ 
ಭೀತಿಯಿಂದೆಆಗಲನ್ಮನೃಪಾವಳಿ (ಎಇ. ೫1೬ ೪೪-೩೦; 1112) ; ಏನುರಂ ಪಿರಿದೊ ತಾಂ 
ನೆರೆದತ್ತು ಪಯೋಧರದೃಯಾಭೂರಿ ವಿಜೃಂಭಣಕ್ಕೆ (ಟಂದ್ರಪ ೫-೧೧೯). ೩. ಆಕಳಿಕೆ : 
ಅನಿಬರುಂ . . . ಪಲ್ಮೋಪಮುತ್ರಯಾಯುಷ್ಕಾವಸಾನದೊಳೋಷಧಿಗಳಂತೆ 
ಘಲಕಾಂತದೊಳ್‌ ಕ್ಲುತವಿಜೃಂಭಣವ್ಮಾಜದಿಂ ಲೋಕಾಂತರಿತರಾಗಿ (ಆದಿಪೆ. 
೫-೬೯ವ). ೪. ಹರಡುವಿಕೆ ; ವಿಸ್ತಾರ. ೫. ಅಬ್ಬರ ; ಆಟೋಪ ; ಆರ್ಭಟ : 
ರಾಸಭವಿಜೃಂಭಣಕ್ಕೇನೋಸರಿಪುದೆ ಪೋಗಿ ತಾಟ ಪಣ್ಣಳನೊಲವಿಂ ಲೇಸಪ್ಪುವ 
ನಾಸ್ಟಾದಿಸಿ ಗೋಸಮಿತಿಯನಲ್ಲಿ ಮೆಲ್ಲನಾಡಿಸಿ ಬರ್ಪೆ೦ (ಜಗೆಎ. ೪-೪೦). 
೬. ಉದ್ಭಟತನ; ಔದ್ಧತ್ಯ : ನೋಂತೆನಾಂ ನೋನೆನೆ ನೋಡೆ ಕಂಸನ ವಿಜೃಂಭಣಮಂ 
ಜಯಿಸಲ್‌ ಸಮರ್ಥನಂ ಭೂನುತನಂ ಯಶೋವಿದಿತನಂ ಸುತನಂ ಪಡೆವೊಂದು 
ನೋಂಪಿಯಂ (ಜಗವಿ ೨-೬೮). ([ಸಂ.] 

ವಿಜೃಂಭಣಕ್ರಮ (ನಾ). ವಿಕಾಸದ ಹೆಜ್ಜೆ ; ಬೆಳವಣಿಗೆಯ ಹೆಜ್ಜೆ : ಕ್ರಮದೆ 
ವಿಜೃಂಭಣಕ್ರಮದೆ ಕೊಂಡು ಧರಾತಳಮಂ ರಸಾತಳಕ್ಕಮರವಿರೋಧಿಯಂ ಕಟುಪಿದೆಂ 
(ಜಗವಿ. ೧-೭೨). ([%ಂ.] 

ವಿಜೃಂಭಣೆ (ನಾ). ೧. ಹೆಚ್ಚಳ ; ಅತಿಶಯ ; ಮೇಲ್ಮೆ : ಡಂಭನೊಳು ಬಲುರಣವ 
ಮಾಡಿದನೆಂಬವೊಲ್‌ ಸಂಕ್ಷೀಪಿಸಿದಿರಿ ವಿಜೃಂಭಣೆಯೊಳರುಹಿದಡೆ ಕೇಳುವೆನತಿ 
ಮನೋಮುದದಿ (ಕೋಗಜ. ೯-೧೦). ೨. ವೈಭವ ; ಆಡಂಬರ : ತಿಮ್ಮಪ್ಪ 
ನಾಯಕನೆಂಬಾತನು ಬಹಳ ವಿಜೃಂಭಣೆಯಿಂದ ತ್ರಿಯಂಬಕರಾಯನನ್ನು 
ಹಿಂಬಾಲಿಸುತ್ತಿದ್ದನು (ರಾವಿಜ. ೧೫೩) ; ಪುತ್ರೋತ್ಸವವು ಬಹಳ ವಿಜೃಂಭಣೆಯಿಂದ 
ದೇಶದಲ್ಲೆಲ್ಲಾ ಜರುಗಿತು (ಮಣಿಸ. ೪೧). ೩. ರಭಸ ; ಜೋರು :; ತ್ರಿದಶೇಂದ್ರ 
ಮಕುಟಮಂ ಪೊಡೆದ ದೈತ್ಮಗದೆಯಿಂ ಸಿಡಿಲ್ಲ ಶಕಳಮೆ ತಾನಾದುದು ಕೃಷ್ಣ ನಿನ್ನ ಗದೆಯೆನೆ 
ಗದೆಯ ವಿಜೃಂಭಣೆ ಭಯಾವಹಂ ದಾನವನಾ (ಜಗವಿ. ೯-೬೧). (ಸಂ. ವಿಜೃಂಭಣ] 

ವಿಜೃಂಭಿತ (ಗು). ೧. ಅರಳಿದ ; ಬಿರಿದ ; ವಿಕಾಸಗೊಂಡ : ಪಾವರದಿಕ್ಕಿನಂತೆ 
ವನದಂತೆ ವಿಜೃಂಭಿತಪುಂಡರೀಕವಿಂದೀವರನಾಭರಮ್ಮಂ ಸಭೆಯಂತೆ . . . 
ಸಮುತ್ಕಳಿಕಾಕುಳಂ ಕೊಳಂ (ಪುಷ್ಪಪು ೨-೫೩). ೨. ಆಕಳಿಸಿದ. ೩. ವಿಸ್ತಾರವಾದ ; 
ದೊಡ್ಡದಾದ : ಕಾರ್ಯವು ಜರುಗದೆ ಮತ್ತು ಶೀಲವಾಗಲೀ ಭಾವನೆಯಾಗಲೀ 
ಪ್ರದರ್ಶಿತವಾಗದಿರುವ ಸಂದರ್ಭಗಳಲ್ಲಿ ಮಾತ್ರ ವಿಜೃಂಭಿತ (ಔ!೩ರಿಂಣಟಂ) ಶೈಲಿಯು 
ಅಗತ್ಯವೆನಿಸುತ್ತದೆ. (೪೦8. ೧೬೩೭). ೪. ಮೆರೆದ ; ಪ್ರದರ್ಶಿಸಿದ : 
ನಿಜಗರಿಮಾವಿಜೃಂಭಿತವೃತ್ತಿಯಲಿ ಕೊಪ್ಪರಿಗೆಗಳಿಗೆಯ್ದಿ . . . ಪೊನ್ನ ತಂಬುಗೆಗಳೊಳು 
ಮೊಗೆಮೊಗೆದು (ಬಸಪು. ೫೮-೬೮). (ನಾ). ೫. ಕೇಳಿ ; ಚೇಷ್ಟೆ : ನರೇಂದ್ರಂ.. 
ಮನೋಭವವಿಜೃಂಭಿತಂಗಳಂ ಮನದೊಳ್‌ ಭಾವಿಸುತ್ತಂ ವಿಸ್ಮಯಾಕ್ಷಿಪ್ತಚಿತ್ತ 
ನಿಂತೆಂದಂ (ಕಾದಂಪೂ. ೯೩೦). [ಸಂ.] 

ವಿಜೃಂಭಿಸು (ಕ್ರಿ). ೧. ಅರಳು ; ಬಿರಿ ; ವಿಕಾಸವಾಗು : ವಿಜೃಂಭಿಸಿದುದು 
ಯೌವನೋದಯವಿಲಾಸಮನುಕ್ರಮದಿಂ ಮದಂಗದೊಳ್‌  (ಕಾದಂಪು. ೭೧೯). 
೨. ಉಬ್ಬು ; ಊದು : ಬಿಸುಸುಯ್ದೊಡಂ ಬೆಮರ್ವೊಡಮುದರಂ ವಿಜೃಂಭಿಸುವೊಡಂ 

. ವಾಜಿಗೆ ಪಿಪ್ಪಲಿ ಶುಂಠಿ ಸೈಂಧವಂ ಗಿಡಿವುದು ಮೂಗಿನೊಳ್‌ 

(ಲೋಕೋಪೆ. ೯-೨೨೭). ೩. ಆಕಳಿಸು : ಬೊಕ್ಕಣದ ಬೂದಿಯನುಃಪೆನಲೂದಿ 
ಮೂಗಿನೊಳ್‌ ಪೊಕ್ಕೊಡೆ ಸೀಂತು ಮಾಣ್ಣಿರದೆ ಪಾಯ್ದು ವಿಜೃಂಭಿಸಿ ಕೊಂಬನೇಟ್‌ 


ಪ೮೮೭ 


ಕ್ಕ 


5 


35 


45 


ವಿಜ್ಞಾನ 

ಪುರ್ವಿಕ್ಕಿ ಕುಮಾರತಾಪಸರನೇಡಿಸುತಿರ್ದುದದೊಂದು ಕೋಡಗಂ (ಸೂಕ್ತಿಸು. ೩-೧೯೪). 

೪. ಶೋಭಿಸು ; ಚೆಲುವಾಗು : ಅಪಾಂಗಮಾಳಿಕೆ ವಿಜೃಂಭಿಸಿ ನಿಲ್ಬಿನೆಗಂ.. . 

ಒತ್ತೆಗೆ ನಿಂದೆಳವೆಂಡಿರೊಪ್ಪಿದರ್‌ (ಜಗವ. ೧೬-೧೧೧) ; ಶಿವಭಕ್ತಜನವ್ರಜಂ ವಿಜೃಂಭಿಸಿ 

ನೆಲಸಿರ್ದ ಪಟ್ಟಣಮಿದು (ರಾಜಶೇ. ೧೩-೪). ೫. ಆತಿಶಯವಾದ ಆಟೋಪ 

ದಿಂದಿರು : ಮೊಚೆವುತ್ತೇಳುತ ವಿಜೃಂಭಿಸುವ ತತ್‌ಘಟಸರ್ಪನಂ ನೋಡಿ (ಬಸಪ. 

೫7-೫೯) ; ಆಗಳೊಂದುದ್ದಂಡಪ್ರಚಂಡಕಂಠೀರವಂ . . ಲಂಘಿಸಿ ವಿಜೃಂಭಿಸಿ 

ಕುಂಭಿಶಿರ:ಪ್ರದೇಶಮಂ ಕೊನೆಯುಗುರಿಂದ ಸೀಳ್ದು (ರಾಜಕ, ೫-೧೧೬). ೬. ಸಡಗರಿಸು ; 

ಉತ್ಸಾಹಿಸು : ಇತ್ತ ವಸಂತನಿತ್ತ ಮಲಯಾನಿಲನಿತ್ತ ಮಧುವ್ರತಾಳಿ ಮತ್ತಿತ್ತ 

ಮದೋತ್ಕಕೋಕಿಲಕದಂಬಕವೆಯ್ದೆ ವಿಜೃಂಭಿಸಿತ್ತು (ಕಾದಂಪೂ. 6೮೨). ೭. (7?) : 

ಶುನಕಶಕುನಮಂ ಪೇಲ್ಸ್‌ಂ . . ರುಜಾರ್ತನ ಗೃಹಕ್ಕೆ ಪೋಪೆಡೆಯೊಳಂ 

ಬಿದಿರ್ದಂಗಮಂ ವಿಜೃಂಭಿಸೆ ವಿಚೇಷ್ಟೆಗೆಯ್ಮೆ ಪುಗೆ ದೀಪ್ತಮಂ ಬೆರ್ಚಿ ಜಾಗರಮದಾ 

ನರಂ ನಿರುಜನೆಂಗೆ (ಯೋಕೋಪ. ೧೨-೨೯). ""ಶ್ವಾನಂ ತನ್ನ ದೇಹಮಂ 

ಕೊಡಹಿಕೊಂಡುಚ್ಛ್ಚಾಸದಿಂ ಬೆರ್ಚುತ್ತಿರಲ್‌'' (ಲೋಕೋಸ. ೧೨-೨೯ ಟೀಕೆ). 

[ವಿಜೃಂಭಣ + - ಇಸ್ಕು] 

ವಿಜೃಂಭೋದ್ದುರ (ಗು). ೧. ಸ್ವೇಚ್ಛಿಯಾಗಿ ಅರಳುತ್ತಿರುವ. ೨. ನಿರಾತಂಕವಾಗಿ 
ಆಕಳಿಸುತ್ತಿರುವ. ೧,೨ : ವಿರಹಿಗಳಂತೆ ಮೃಣಾಳೋತ್ಕರವಲಯಾಂಕಿತ 
ವರೇ£ರ3ಣ್ಮದಂತೆ ವಿಜೃಂಭೋದ್ದುರ ಪುಂಡರೀಕಸಂಕುಳಮುರಗಾನ್ವಯದಂತ 
ನಂತಪದ್ಮೊೋಪೇತಂ . . . ಸರೋವರಂ (ಕಾದಂಪೂ. ೬೪೧). [ಸಂ] 

ವಿಜೇತ (ಗು). ೧. ಗೆದ್ದ ; ಜಯಿಸಿದ : ಕೇವಲ ವಿಜೇತವ್ಮಕ್ತಿಯೊಬ್ಬ ಆ ಮೌಲ್ಕ 
ವನ್ನು ನಿಷ್ಕರ್ಷಿಸುತ್ತಿದ್ದನು (ಶಿಕ್ತದ. ೩೨೫). (ನಾ). ೨. ಗೆದ್ದ ವ್ಯಕ್ತಿ ; ಜಯಶಾಲಿ : 
ದೇವರನಾಮಗಳ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಸಮಾರಂಭದಲ್ಲಿ 
ಬಹುಮಾನಗಳನ್ನು ಹಂಚಲಾಯಿತು (ರೂಢಿ). (ಸಂ. ವಿಜೇತೃ) 

ವಿಜಣಿಗೆ "ಬಿಜ್ಜಣಿಗೆ' ನೋ. 

ವಿಜ್ಞಧರ "ಬಿಜ್ಜಾದರ' ನೋ. 

ವಿಜ್ಞನ "ಬಿಜ್ಜಣ' ನೋ. 

ಎಜ್ಜನಸತಿ (ನಾ). ಚಾಮರ ಬೀಸುವವಳು : ಬಳುಕುವ ಚಮರಿಯ ಪೊಸ 
ಸೀಗುರಿಗಳು ಜಡಿಯಲ್ಕುಡುಗುವ ಫಣಿಗಳಿಗಾಹುತಿಗೊಡುವಂತಿಹ ವಿಜ್ಜನಸತಿಯರೆನೆ 
ಮಡದಿಯರೊಪ್ಪಿದರು (ವೀರೇಚ. ೧-೧೪). [ವಿಜ್ಞನ (ಇ ಬಿಜ್ಜಣ) 1 ಸತಿ] 

ಎಜ್ಞ (ಗು). ೧. ತಿಳಿದ ; ವಿದ್ವತ್ತಿನಿಂದ ಕೂಡಿದ : ಸಜ್ಜವಿಜ್ಮಭಕ್ತಿಯುಕ್ತಜೀವನವೇ 
ಕರ್ಮವು (ಅರಳು. ೨೯೯-೮). (ನಾ). ೨. ತಿಳಿದವನು ; ವಿದ್ವಾಂಸ : ಆ ಧರ್ಮದಲ್ಲಿ 
ಕಾಲಕ್ಕೆ ತಕ್ಕಂತೆ ಹಲವು ಸುಧಾರಣೆಗಳನ್ನು ತಂದು ವರ್ಧಮಾನನು ಅದನ್ನು 
ಪ್ರಚಾರಗೈದನೆಂದೂ ವಿಜ್ಞರು ತಿಳಿಸುವರು (ತೀರ್ಧಕ. ೩೦). [ಸಂ.] 

ವಿಜ್ಞತೆ (ನಾ). ಪಾಂಡಿತ್ಯ ; ಜ್ಞಾನ : ಪ್ರತ್ಯಕ್ಷವಾಗಿ ಲಭಿಸುವ ಫಲವನ್ನು ಪರಿತ್ಮಜಿಸಿ 
ಅಪ್ರತ್ಮಕ್ಷಕ್ಕೆ ಕೈಒಡ್ಡುವುದು ವಿವೇಕವೂ ಅಲ್ಲ, ವಿಜ್ಞತೆಯೂ ಅಲ್ಲ (ಅರ್ಯಧ. ೨). 

(ಸಂ. ವಿಜ್ಞತಾ। 

ವಿಜ್ಞಪ್ತಿ (ನಾ). ವಿಜ್ಞಾಪನೆ ; ಬಿನ್ನಹ. (ಸಂ. 

ವಿಜ್ಞವೇಷ (ನಾ). ಪಾಂಡಿತ್ಯದ ಸೋಗು, - ವೇಷ : ನಮ್ಮ ಯುವಕರ 
ಯೌವನಧರ್ಮ ಎಂದೂ ಚಿರಕಾಲ, ಸಾಲ ತಂದ ಮುಪ್ಪಿನ ಮುಖವಾಡವನ್ನು 
ತೊಟ್ಟು ವಿಜ್ಞವೇಷವನ್ನು ಹಾಕದು ಎಂಬುದನ್ನು ನಾನು ಬಲ್ಲೆ (ನಿಬಂಧ. & ೪೯೫). [ಸಂ.) 

ವಿಜ್ಞಾತ (ಗು). ೧. ತಿಳಿಯಲ್ಪಟ್ಟ ; ಗೊತ್ತಾದ. ೨. ಪ್ರಸಿದ್ಧವಾದ ; ಖ್ಯಾತ. 
೩. ಪರಿಣತ ; ನಿಷ್ಣಾತವಾಗಿರುವ : ಲಬ್ದಕಷಾಯವೈರಿಜಯನಂ ವಿಜ್ಞಾತ 
ನಿಶ್ಶೇಷವಾಜ್ಮಯನಂ . . . ವಂದಿಪೆಂ (ಚಂದ್ರಪು. ೧-೨೧). ([ಸಂ.) 

ವಿಜ್ಞಾತೃ (ನಾ). ಬಲ್ಲವನು ; ವಿದ್ವಾಂಸ : ಈತನಿಗಿಂತ ಬೇರೆಯಾದ ವಿಜ್ಞಾತ್ಯವಿಲ್ಲ 
(ಬ್ರಹ್ಮಭಾ. ೨೬೮). [ಸಂ.] 

ವಿಜ್ಞಾನ (ನಾ). ೧. (ವಿಶೇಷವಾದ) ಅರಿವು ; ತಿಳಿವಳಿಕೆ : ವಿಜ್ಞಾನಂ 

ವಿಜ್ಞಾನಾಂತರ ಗ್ರಾಹಕಮಕ್ಕುಮಪ್ಪೊಡಾವ ಮಾಟ್‌ಯೊಳ್‌ ವಿಜ್ಞಾನಾಂತರಮಪ್ಪುದು 


ವಿಜ್ಞಾನದೃಷ್ಟಿ 


(ಆದಿಪು. ೨-೧೦ ವ) ; ಜ್ಞಾನ ವಿಜ್ಞಾನ ಸುಜ್ಞಾನ ಮಹಾಜ್ಞಾನ ಅಪರಜ್ಞಾನ ಇಂತೀ 
ಪಂಚಜ್ಞಾನವ ದಹ್ಮಮಾಡಿ (ಮೋಳಿಮ. ೧೫೪-೫೮೧). ೨. ಪ್ರಾವೀಣ್ಯ ; ನೈಪುಣ್ಮ. 
೩. ಭೌತ, ರಸಾಯನ ಮೊದಲಾದ ವಿಷಯಗಳ ವಸ್ತುಜ್ಞಾನ : ಹಿಂದಿನ 
ಕಾಲದಲ್ಲಿ ವಿಜ್ಞಾನವೇ (50167) ಬೇರೆ, ತತ್ವಶಾಸ್ತ್ರವೇ (Philosophy) ಬೇರೆ ಎಂಬ 
ವಿವೇಚನೆಯು ಸ್ಪಷ್ಟವಾಗಿರಲಿಲ್ಲ (ಭೌತಎ. ೫). ೪. [ಯೋಗ] ಐದು ಬಗೆಯ 
ಯೋಗಗಳಲ್ಲಿ ಒಂದು : ಪ್ರಥಮದ ದಾರಿ ತಾರಕಯೋಗವಲ್ಲಿಂದೇರಲಾ 
ವಿಜ್ಞಾನವೆರಡನೆ ಯೋಗವೆನಿಸುವುದು (ಗಗತಾ. ೨೦-೧೭). ([ಸಂ.) 

ವಿಜ್ಞಾನದೃಷ್ಟಿ (ನಾ). ಎಚ್ಚರಿಕೆಯಿಂದ ಪರೀಕ್ಷಿಸಿ ತಿಳಿಯುವುದು : 
ವಿಜ್ಞಾನದೃಷ್ಟಿಯಿಲ್ಲದ ವ್ಯಾಸಂಗ ಅಸಂಪೂರ್ಣ (ರೂಢಿ). 1ಸಂ.1 

ವಿಜ್ಞಾನಮಯ (ನಾ). [ವೇದಾಂತ] ಜೀವಾತ್ಮನನ್ನು ಆವರಿಸಿಕೊಂಡಿರುವ 
ಐದು ಬಗೆಯ ಆವರಣಗಳಲ್ಲಿ ಒಂದು ; ಜ್ಞಾನ ಮತ್ತು ಇಂದ್ರಿಯ 
ಗಳೊಂದಿಗಿರುವ ಬುದ್ದಿ : ಪಂಚಕೋಶ ಅನ್ನಮಯ (ಸ್ಥೂಲದೇಹ), ಪ್ರಾಣಮಯ 
(ಉಸಿರು), ಮನೋಮಯ (ಮನಸ್ಸು), ವಿಜ್ಞಾನಮಯ (ಬುದ್ಧಿ), ಆನಂದಮಯ 
( ವಿಷಯಸುಖದ ಅನುಭವ) (ಅಮೃತ. ೩-೧೮ ಟೀಕು) ; ಅನ್ನಮಯ, ಪ್ರಾಣಮಯ, 
ಮನೋಮಯ, ವಿಜ್ಞಾನಮಯ, ಆನಂದಮಯ ಎಂಬ ಐದು ಕೋಶಸ್ತರೂಪನಾಗಿ 
(ಹಸಾರ. ೪-೧೬ ಪದಾರ್ಥ). ([ಸಂ.] 

ವಿಜ್ಞಾನಮಯಕೋಶ (ನಾ). ಎ ವಿಜ್ಞಾನಮಯ : ಪ್ರತ್ಮಗಾತ್ಮಚೈತನ್ಮ 
ಚ್ಛಾಯೆಯೊಡಗೂಡಿ ಲೋಹಕಾಂತ ಕುಂತದಂತಿರ್ದಹಂಕಾರಮುಂ ಜ್ಞಾನೇಂದ್ರಿ 
ಯಂಗಳುಂ ಕೂಡಿ ವಿಜ್ಞಾನಮಯಕೋಶವೆನಿಸುವುದು (ವಿವೇಕ. ೪೧) ; ಬುದ್ದಿ, 
ಜ್ಞಾನೆಲದ್ರಿಯಗಳು ಸೇರಿ ವಿಜ್ಞಾನಮಯಕೋಶವಾಗುವುದು (ಹಿಂದಸಾ ೧೯೭). [ಸಂ.) 

ವಿಜ್ಞಾನವಿದ (ನಾ). ವಿದ್ವಾಂಸ ; ಪಂಡಿತ : ಕ್ಲೇಶಸಹಿಷ್ಣು ಸುತೇಜನಮಾತ್ಮ 
ಸುಮಂತ್ರಿಸಮೇತನಖಿಲವಿಜ್ಞಾನವಿದ೦ (ಪಂಚತಂ. ಅ. ೧೫೯-೩೦೯). [ಸಂ.] 

ಎಜ್ಞಾನಶಕ್ತಿ (ನಾ). ವಿಷಯಗಳನ್ನು ಅರಿಯುವ ಬಲ ; ಜ್ಞಾನಶಕ್ತಿ : 
ಏನನೇನನೆಲೆ ಪೇಳೈೆನಣ್ನ . . . ದಾನಶಕ್ತಿಯಭಿಮಾನಶಕ್ತಿ ವಿಜ್ಞಾನಶಕ್ತಿ ಸಲೆ 
ಗೋಪಣನ್ಹಿಯ (ಎಕ. ॥. ೬೯-೬೧ ; 1100). [ಸಂ.] 

ವಿಜ್ಞಾನಾಂತರ (ನಾ). ಬೇರೊಂದು ವಿಜ್ಞಾನ : ವಿಜ್ಞಾನಂ ವಿಜ್ಞಾನಾಂತರಂ ಗ್ರಾಹ 
ಕಮಕ್ಕುಮಪ್ಪೊಡಾವ ಮಾಲ್ಕೆಯೊಳ್‌ ವಿಜ್ಞಾನಾಂತರಮಪ್ಪುದು (ಆದಿಪು. ೨-೧೦ ವ). 

[ಸಂ.] 

ವಿಜ್ಞಾನಾತ್ಮ (ನಾ). [ಅದ್ಬೈತ] ಅರಿವುಳ್ಳವನು : ಜೀವ (ಪ್ರಾಣವನ್ನು 
ಧರಿಸಿರುವವನು), ಶರೀರ (ಶರೀರವುಳ್ಳವನು), ವಿಜ್ಞಾನಾತ್ಮ (ಬುದ್ಧಿಯುಳ್ಳವನು) 
ಇವೆಲ್ಲ ಪರ್ಯಾಯಗಳು (ಬ್ರಹ್ಮಭಾ. ೧೬೧ ಆಡಿಟ). [ಸಂ. ವಿಜ್ಞಾನಾತ್ಮನ್‌] 

ವಿಜ್ಞಾನಿ (ನಾ). ೧. ವಿಶೇಷವಾದ ಜ್ಞಾನವುಳ್ಳವನು ; ಜ್ಞಾನಿ. ೨. ಭೌತ, 
ರಸಾಯನ ಮೊದಲಾದ ಶಾಸ್ತ್ರಗಳನ್ನು ತಿಳಿದವನು ; ವೈಜ್ಞಾನಿಕ : 
ವಿಜ್ಞಾನಿಗಳ ಜೀವನವನ್ನು ಮತ್ತು ಅವರ ಸಂಶೋಧನೆಗಳನ್ನು ವಿವರಿಸಿರುವ 


ಗ್ರಂಥಗಳು ಇಂಗ್ಲೀಷಿನಲ್ಲಿ ಅಲ್ಲೊಂದು, ಇಲ್ಲೊಂದು ಇರಬಹುದು (ಸಸ್ಮಕ.೪,ಅಂಕೆ). |35 


[ಸಂ. ವಿಜ್ಞಾನಿನ್‌। 
ಎಜ್ಞಾನಿಕ (ನಾ). ಎ ವಿಜ್ಞಾನಿ. (ಸಂ.] ತ 
ವಿಜ್ಞಾಪನ (ನಾ). ಮನವಿ ; ಬಿನ್ನಹ ; ಅರಿಕೆ : ಬರುತಿರ್ದಳ್‌ ಪ್ರತೀಹಾರಿ 
ಭೂವಳಯಾಧೀಶ್ವರನಲ್ಲಿಗಾಗಿ ನಯದಿಂ' ವಿಜ್ಞಾಪನೋತ್ಮಂದೆಯಿಂ (ಕಾದಂಪೂ. ೨೪) ; 


ಇದು. . . ಸುರಜ್ಮೇಷ್ಯವಿಜ್ಞಾಪನಾಕರ್ಣನ ಸುಧಾರ್ಣವಾವತರಣೋದ್ಕೋಗವರ್ಣನಂ |4 


(ಜಗವ. ೧-೮೦ ವ). [೫೦.] 

ವಿಜ್ಞಾಪನಂಗೆಯ್‌ (ಕ್ರಿ). ಮನವಿಮಾಡಿಕೊಳ್ಳು ; ಅರಿಕೆಮಾಡು ; 
ಬಿನ್ನಹಮಾಡು : ಆ ಕ್ಷಣದೊಳಾಹವಕಭಿಜ್ನನೆನಿಸುವ ಕರ್ಣಸುತ ವೃಷಧ್ವಜನೆದ್ದು 
ನಗುತೆ ಕೈಮುಗಿದು ನಿಂದು ವಿಜ್ಞಾಪನಂಗೆಯ್ದ[ಪಾಂಾಂ.ಗೈದ]ನು (ಜೈಮಿಟಾ ೨-೩೭) ; 
ಅಮಾತ್ಮಂಬೆರಸು ಭರದಿನೈತಂದು . . . ಆದ್ಮಂತಕಾರ್ಯಸ್ಥಿಶಿಯನೊಸೆದು 


ವಿಜ್ಞಾಪನಂಗೆಯ್ದು (ರಾಜಶೇ ೫-೧೬೩). [ವಿಜ್ಞಾಪನ + ಕೆಯ್‌,| 


೭೮೮೮ 


ವಿಟಂಕ 


ವಿಜ್ಞಾಪನಪತ್ರಿಕೆ (ನಾ). ಅರಿಕೆಮಾಡಿಕೊಳ್ಳುವ ಪತ್ರ ; ಬಿನ್ನವತ್ತಳೆ ; 
ಮನವಿಪತ್ರ : ಕಛೇರಿಯ ನಿಯೋಗವು ಮುಖ್ಯಮಂತ್ರಿಗಳಿಗೆ ವಿಜ್ಞಾಪನಪತ್ರಿಕೆಯನ್ನು 
ಕೊಟ್ಟಿತು (ರೂಢಿ). [ಸಂ. ವಿಜ್ಞಾಪನಪತ್ರಿಕಾ] 

ವಿಜ್ಞಾಪನೆ (ನಾ). ಎ ವಿಜ್ಞಾಪನ : 
ವಿಜ್ಞಾಪನೆಗಳು (ರೂಢಿ). (ಸಂ. ವಿಜ್ಞಾಪನ] 

ವಿಜ್ಞಾಪಿತ (ಗು). ಅರಿಕೆ ಮಾಡಿದ ; ಬಿನ್ನವಿಸಿದ ; ಮನವಿ ಮಾಡಿಕೊಂಡ. 

(ಸಂ. 

ವಿಜ್ಞಾಪಿಸು (ಕ್ರಿ). ಅರಿಕೆಮಾಡು ; ಬಿನ್ನವಿಸಿಕೊಳ್ಳು : ತಮ್ಮ ಪಾದಪದ್ಮ 
ಗಳಿಗಭಿವಂದಿಸಿ ವಿಜ್ಞಾಪಿಸಿದೆನೆಂದು ತಿಳುಹಿ ಬಾರೆಂದು ನನ್ನಂ ಕಳುಹಿದಳು 
(ಸೌಗಂಧಿ. ೨೬೦-೫). [ವಿಜ್ಞಾಪನ + - ಇಸ್ಕು) 

ವಿಜ್ಞಾಪ್ಲಿ (ನಾ). ಎ ವಿಜ್ಞಪ್ತಿ. (ಸಂ. 

ವಿಜ್ಞಾಸಾರ (ನಾ). ಬಲ್ಲವನು ; ವಿದ್ಯಾವಂತ : ಸಾರುವೆವು ನಿಮ್ಮಡಿಯ 
ಸಿರಿಚರಣಾರವಿಂದವನೆಂದು ವಿಜ್ಞಾಸಾರರುದಿಸಿದರಸುರವಂಶದಲಧಿಕತೇಜದಲಿ 
(ತೊರರಾ. ೧-೮-೨೧). [ಸಂ] 

ವಿಜ್ವರ (ಗು). ೧. ಜ್ವರದಿಂದ ಬಿಡುಗಡೆಹೊಂದಿದ ; ಜ್ವರವಿಲ್ಲದ. (ನಾ). 
೨. ಅತಂಕವಿಲ್ಲದಿರುವವನು ; ನಿರಾತಂಕವ್ಯಕ್ತಿ : ಉಜ್ಜಲಿಪ ಕೋಪಾನಲನ 

: ಬಲು ಕಜ್ಜಳವ ಕೆಲಕೊತ್ತಿ ಮನದಲಿ ವಿಜೃ[ಪಾಕಾಂಬ್ಹ॥ರನು ವಸುಧೆಯನು ಮೇಲಿರಿಸಿದನು 
ವಾರಿಧಿಯ (ನಿಭಾಗ ವ (ಸಂ. 

ಎಟ್‌, (ನಾ). ೧. ಚಾತುರ್ವರ್ಣಗಳಲ್ಲಿ ಮೂರನೆಯದಾದ ವೈಶ್ಶವರ್ಗ 
ಮತ್ತು ಆ ವರ್ಗಕ್ಕೆ ಸೇರಿದವನು : ಭರಿತಭೋಜನ ದಕ್ಷಿಣೆಯಲಾದರಿಸಿದನು 
ಗುರುಬಂಧು ಜನಭೂಸುರರ ವಿಟ್‌ ಶೂದ್ರಾದಿಗಳನುಚಿತದಲಿ ಭೂಪಾಲ 
(ತೊರರಾ. ೧-೮-೧೧). ೨. ಮನುಷ್ಯ ; ಮಾನವ : ""ಮನುಷ್ಯ: . . . ಪುರುಷು 
ಪೂರುಷಃ, ವಿಟ್‌ - ಈ ೧೨ ಮಾನಸರ್‌'' (ಹಲಾಯು. ೫-೧೭೬). [ಆ ಸಂ. ವಿಶ್‌] 

ಎಟ್ಟ್‌ (ನಾ). ಮಲ ; ವಿಷ್ಠೆ : ""ವರ್ಚಃ. .. ಕಿಟ್ಟಂ, ವಿಟ್‌, ವಿಷ್ಠಾ... ಮಲಂ 
- ಈ ೧೩ ವಿಷ್ಠ'' (ಹಲಾಯು. ೧೦೫-೧೫). [ಇ ಸಂ. ವಿಷ್‌] 

ಎಟ (ನಾ). ೧. ಕಾಮುಕ ; ವಿಷಯಾಸಕ್ತ ; ವಿಲಾಸಿ : ವಿಟನಟ್‌ಗುಂ 
ಕುವಿಟಂ ಸ್ತ್ರೀರತರಹಸ್ಮದೊಳಗಟ್‌ದಪನೇ (ಅದಿಪು. ೧-೨೦) ; ಸುರಗೋಪಂಗಳು 
ಮಾಲಿಕಲ್ಲುಮೆಳವುಲ್ಲುಂ . . ಎಸೆಗುಂ . . ನಾನಾಭೂಷಣಾನೀಕಮಂ 
ಧರಣೀವಲ್ಲಭೆಗಂಬುದಾಗಮವಿಟಂ ತಂದಿಕ್ಕಿದೊಂದಂದದಿಂ (ಜಗವ. ೪-೨೦); 
ವಿಟನಾದವಗೆ ಮಠವಾದರೇನು? (ಗಾದೆ). ೨. ಉಪಪತಿ ; ಜಾರ : ""ವೇಶ್ಮಾಪತಿ೩ 
ಭುಜಂಗ; ವಿಟಂ, ಪಲ್ಲವಿಕಃ - ಈ ೪ ಬೊಜಗಂ'' (ಹಲಾಯು. ೬೩-೨೨೭). 
೩. ಶೃಂಗಾರವಿಷಯಗಳಲ್ಲಿ ನಾಯಕನಿಗೆ ಸಹಾಯಕರಾಗಿ ಬರುವ 
ನಾಲ್ಕು ಮಂದಿಯಲ್ಲಿ ಒಬ್ಬ : ಮೇಳದ ನಾಗರಿಕ ವಿಟ ವಿದೂಷಕ 
ಪಿ:ಶಮರ್ದಕರ್ಕಳ್ಲೆರಸು ಕಾಮದೇವನೋಲಗಕ್ಕೆ ಬರ್ಪಂತೆ ಸೂಳೆಗೇರಿಯೊಳಗನೆ 
ಬರ್ಪುದುಂ (ಪಿಂಪಬಾ. ೪-೭೯ ವ) ; ಅತಿಚದುರಂ ಮದನಾಗಮಯುತನದಬಟಂ 
ವರಕಳತ್ರಯುತನುಂ ಸುಜನಂ ಸತತಗುಣೋಪಾಯಾರ್ಜಿತನುತನಾಪ್ತಂ ವಿಟನೆನಿಪ್ಪವಂ 
(ಮದತಿ ೧೦-೩೮). ೪. ಮೋಸಗಾರ ; ಠಕ್ಕ. ೫. ಒಂದು ಬಗೆಯ ಖನಿಜಲವಣ : 
“ಪಿದ್ದ - ವಿಟ, ಲವಣ'' (ಓಷಧಿ. ೧೭೩). (ಸಂ. 

ವಿಟಂಕ (ನಾ). ೧. (ವಿಶೇಷವಾಗಿ ಪಾರಿವಾಳ ಮುಂತಾದ ಪಕ್ಷಿಗಳು 
ವಾಸಿಸಲು ಅನುಕೂಲವಾಗಲೆಂದು ಮನೆಯ ಸೂರಿನ ತುದಿಯಲ್ಲಿ 
ಅಳವಡಿಸಿರುವ ಗೂಡು ; ಲೋವೆ : ಪದ್ಮರಾಗಾಂಚಿತಕಲಶಮಿನಗ್ರಾವ 
ದಿವ್ಮದ್ಧಿಟಂಕಾವರಣಂ೦ (ರಾಜಶೇ ೨-೧೩೮). ೨. ತುದಿ ; ಅಗ್ರ ; ಶಿಖರ : 
ಸಕಲಮಕುಟಬದ್ಧ ಮಕಿರೀಟಕೋಟಿವಿಟಂಕಸನಾಢ ಪದ್ಮರಾಗಮಣಿಕಿರಣಾರುಣಿತ 
ವತಾಕ್ತಿಕಮಂಡನೀಬ ೂತದುಕೂಲವಿತಾನ೦ (ಶಾಂತಿಪು.೧-೧೧ ವ) ; ವಿಕಟ 
ಜರಾ(ಟಾ)ಜೂಟಕೋಟೇವಿಟಂಕಂ (ಎಇ. ೫೪೬ ೭೧-೩೦;997). ೩. ಒ೦ದು ಬಗೆಯ 
ಸಸ್ಕ್ಯ : "ಮುದ್ದರಫಲಃ - ವಿಟಂಕ'' (ಓಷಧಿ. ೧೨೭). ೪. (7) : ವಿಳಸಿತ ವಿಯತ್ತಳಂ 


ಹಿರಿಯರಿಗೆ ಕಿರಿಯನು ಮಾಡುವ 


ವಿಟಂಕಪಾಳಿ ೭೮೮೯ ವಟಿ 


ಕೊತ್ತಳಮಧಟರ ಗಂಡಗುಂಡಕಟ್ಟಳೆ ಮುಗಿಲಟ್ಟಳೆ ಪಗೆವರಾಳ್ತರೆ? ಬೀಳ್ಬಳೆ | | ವಿಟಪೀವರ (ನಾ). ೧. ದೃಢಕಾಯನಾದ ಜಾರ. ೨. ದೊಡ್ಡಮರ ; 
ಬಗೆದಾಳ್ವಲ್‌ ಮೆಟೌದುವರಿವಿಟಂಕಂ ವಂಕಂ (ಷಸ್ತಪ. ೭-೭೦). ಸಂ.) ಮಹಾವೃಕ್ಷ. ೧,೨ : ಮುಗುಳ್ನಗೆಯೊಳಲರಕ್ಷಿಯೊಳ್ಳೆಳೆದು ಸಲೆ ರಾಜಿಸುವ 
ವಿಟಂಕಪಾಳಿ (ನಾ). ಎ ವಿಟಂಕ ೧ : ವಿಶೇಷರತ್ನಸ್ತೋಮಾಬಿರಾಮ ತನುಲತೆಯೊಳೊಪ್ಪಿರ್ದರೆಳವಣ್ಗಳಚ್ಚ ಪೊಸಜವ್ರನದೊಳಾವಗಂ ವಿಟಪೀವರಾ 
ರಚಿತೋದುಗವಾಕ್ಷಲಕ್ಷಂ ಗೋಮೇಧಿಕಾಂಚಿತ ನವೀನವಿಟಂಕಪಾಳೀ . .. ಸದನವಿಂತು ಶ್ರಯದೊಳು (ಜೈಮಿಭಾ. ೬-೨೭). (ಸಂ (ವಿಟ + ಪೀವರ) ; (ವಿಟಪೀ 4 ವರ)] 
ಸಲೆ ಶೋಭಿಸುಗುಂ (ಹಮ್ಮಾರ ೮-೩6). "ಕಪೋತಪಾಲಿ' ಪರಾ. [ಸಂ. ವಿಟಂಕಪಾಲೀ। ! 5 | ವಿಟಪುರುಷ (ನಾ). ಎ ವಿಟ ೧ : ನಾಲ್ವಿಧದ ವಿಟಪುರುಷರಿಂ ರತಿಸುಖವ 
ವಿಟಕೋವಿದ (ನಾ). ಚತುರನಾದ ಜಾರ : ವಿಟಕೋವಿದಂ ನಂಬಿ ಹೊಂಗಠಾರಿಯ ಪಡೆವೆವೆಂದು (ನವನೋ ೨-೫೪). [ಸಂ.] 
ಕೋಲುವಿಡಿದು (ಬಸಪು ೨೬-೧೧). [ಸಂ] ವಿಟಮಿನ್‌ "ವಿಟಮಿನ್ನು' ನೋ. 
ವಿಟಗಾತಿ (ನಾ). ಸೂಳೆ ; ವೇಶ್ಯೆ : (8. [ವಿಟ *- - ಕಾತ್ಮಿ! | ವಿಟಮಿನ್ನು, ವಿಟಮಿನ್‌ (ನಾ). ಶರೀರವ್ಕಾಪಾರಕ್ಕೂ ರೋಗಗಳ 
ವಿಟಗಾರ (ನಾ). ಸೂಳೆಯ ಸಹವಾಸ ಮಾಡುವವನು ; ವ್ಯಭಿಚಾರಿ : ನಿವಾರಣೆಗೂ ಅಗತ್ಯವಾದ ಆಹಾರಾಂಶ ; ಜೀವಾತು ; ಅನ್ನಾಂಗ : 
ರಮಣೀಯವಾಗಿರುವ ಬೆಟ್ಟ ಸಹ್ಮಾಚಲನಿತಂಬವ ನಿಟ್ಟಿಸುತೆ ವಿಟಗಾರನಂದದೆ |10| ದೇಹದಲ್ಲಿ ವಿಟಮಿನ್ನುಗಳ ಕೊರತೆಯುಂಟಾದಾಗ ರೋಗಗಳು ತಲೆದೋರುತ್ತವೆ (ರೂಢಿ). 
ತಟ್ಟನೇ ಹೊರಟೆದ್ದು ಲಗುಬಗೆಯಿಂದ ಸಾಗಿದನು (ರಘುವಂ ೪-೫೨). ವಿಟಮಿನ್‌ : ಏಕದಳಧಾನ್ಯಗಳಾದ ಅಕ್ಕಿ, ರಾಗಿ, ಗೋದ್ಕಿ ಜೋಳಗಳ ಅಂಕುರದಲ್ಲಿ 
[ವಿಟ + - ಗಾರ (ಆ - ಕಾಣ)| ಎಣ್ಣೆ ಇರುತ್ತದೆ. ಈ ಎಣ್ಣೆಯಲ್ಲಿ ವಿಟಮಿನ್‌ "ಇ' ಇರುತ್ತದೆ (ಗೃಹಎ. ೩೨) ; 
ವಿಟಗಾರಿಕೆ (ನಾ). ಸೂಳೆಗಾರಿಕೆ ; ಹಾದರ : ಮಗನ ಕೂಡೆ ವಿಟಗಾರಿಕೆ ಮಾಡಿ ತರಕಾರಿಗಳಲ್ಲಿ ವಿಟಮಿನ್‌ ಸತ್ವಗಳಿವೆ (ತರಬೆ. ೬೩೩). [ಇ-- ಇಂ.ಸಿಗಟಗಾ1೧] 
ಒಡವೆ ವಸ್ತು ವೆಚ್ಚವಾದುದಕ್ಕಳಲೋ (ಬ್ರಾಸ ೯0). (ವಿಟಗಾರ + - ಇಕೆ] ವಿಟವೃತ್ತ (ನಾ). = ವಿಟಗಾರಿಕೆ : ಕಲ್ವುದಲ್ತೆ ವಿಟರಿಂ ವಿಟವೃತ್ತಮನೆಮ್ಮೊಳಲ್ಲಿ 


ಎಟಗಾರ್ತಿ (ನಾ). ಎ ವಿಟಗಾತಿ : (8. [ವಿಟಗಾರ 4 - ತ್ಮಿ (ಆ-ಇತ್ತಿ)| 115 
ವಿಟಚರ್ಯೆ (ನಾ). ವಿಟನು ಮಾಡುವ ಶೃಂಗಾರಚೇಷ್ಟೆ : ಅವಳಿಗೆ ಬೇಕಾಗಿದ್ದದ್ದು 


ಲಲ್ಲೆಯಲ್ಲ, ವಿಟಚರ್ಯೆಯೂ ಅಲ್ಲ (ಬಂಕಿಮ. ೨೦೪). |ಸಂ. ವಿಟಚರ್ಯಾ। 
ವಿಟಚೇಖ್ಛಿ (ನಾ). ಇ ವಿಟಚರ್ಯೆ : ಹಿರಿದು ವಿಟಚೇಷ್ಟೆಗಳಿನಾರಂ ಸರಕುಮಾಡದೆ 


ನಂಬಯಣ್ಣಂ ಪರಮಲೀಲೆಯೊಳುದ್ದಚಮ್ಮಾವುಗೆಗಳಂ ಮೆಟ್ಟಿ ಸರಸರನೆ ನಡೆತಂದು | | 


ಗಾಮೊವಜರೆಮೆಂಬವೋಲ್ಕೊರೆವ ಮೆಲ್ಪೆಸೆಯುತ್ತಿರೆ ಸೂಟಸೂಟದೇಂ ಸವಿದುವೊ 
ಬಣ್ಣವಣ್ಣಿಗೆಯ ಪೂಗಳ ಸೌರಭಮಂ ಮದಾಳಿಗಳ್‌ (ಆದಿಪು. ೧೧-೧೨೬). [ಸಂ] 


ಎಟವೃಷಭ (ನಾ). ಶ್ರೇಷ್ಠನಾದ ಜಾರ : ವೈನತೇಯನ ಚಿತ್ತವೃತ್ತಿಯಂತೆ 


ಭುಜಗದ್ದ್ವೇಷಿಯಾಗಿರ್ದು(ದ)ನಜ್‌ದುರಗವನಿತೆಯಂತೆ ಕೋಳ್ದಪ್ಪಿ ಮುಳಿದಿರ್ದಳಂ 
ಪಬ್‌ಗೆ ಮುಳಿದಳೆಂದು ವಿಟವೃಷಭನಾಕೆಯಂ ತಿಳಿಪಲದಿಗೆಅಗಿ (ಶಾಂತಿಪು ೮-೮೩ ವ). 


(ಬಸಪು. ೨೬-೧೪). 1ಸಂ. ವಿಟಚೇಷ್ಟಾ! |೫| (ಸಂ. 
ವಿಟಜಂಗಮ (ನಾ). ವಿಷಯಲಂಪಟನಾದ ಜಂಗಮ : ಕೊಟ್ಟು ವಿಟಜಂಗಮಕೆ | | ವಿಟವೇಷ (ನಾ). ಚಾರನ ವೇಷ : ಪೊಜಮಟ್ಟನೊಲವಿಂದ ವಿಟವೇಷದೀಶ್ವರಂ 
ರಾಯನ ಪೆಟ್ಟಿಗೆಯ ಪೊನ್ನಂ ಬೆಳೆಸಿ ಸತಿಯುಟ್ಟುದಂ ಸುಗಿದಿತ್ತು ಮಟ್‌ದನು ಕಟಕದೊಳು (ಇಹರ.ದೇ. ೩೭-೧೧). ಸಂ. 
ಬಸವ (ಬಸಪು. ೧೧ ಸೂಚನೆ). (ಸಂ.) ಎಟಾಳ (ಗು). ೧. ಅಪವಿತ್ರವಾದ ; ಕಲ್ಮಷದಿಂದ ಕೂಡಿದ : ವಿಕಾಳಿಸುತೆ 
ಜನ (ನಾ). ಕಾಮುಕರಾದ ಜನ : ಕೆಡಸಿತಧರದ ರಾಗ ರಾಗವ ಬಡತನವ ಕೌರವನ ಬುದ್ಧಿ ವಿಟಾಳಸಂಗತಿಯಾಯ್ತಲಾ ಪಿಸುಣಾರ ಕೆರಳಿಚದು (ಕುವ್ಮಾಸ. ೧೨-೪೭). 
ಹೆಚ್ಚಿಸಿತು ನಡುವಿನ ಬಡತನವು ವಿಟಜನಕೆನಲು ನಡಿತಂದಳಿಂದುಮುಖಿ |25) (ನಾ). ೨. ಅಪವಿತ್ರತೆ ; ಮಾಲಿನ್ಮ : ಲೀಲೆಯಲಿ . . . ರಮಿಸುವುದು 
(ಕುವ್ಮಾರಿ. ೫-೩೫). [ಸಂ] ಮನದ ವಿಟಾಳವಿಲ್ಲದೆ ಬದುಕಿ ನಿಮ್ಮೊಳಗೆ (ಉವ್ಮಾಸ ೧೬-೪೨). 
ಎಟತತ್ವ (ನಾ). ಸೂಳೆಗಾರಿಕೆ ; ವ್ಯಭಿಚಾರ ; ಹಾದರ : ಆ ಪರಾರ್ಧ್ಮಾರ್ಧೇಂದು [ಇ ಪ್ರಾ. ವಿಟ್ಟಾಲ. / ಮರಾ. ವಿಟಾಳ] 
ಲಲಾಟಿಯರಾ ಪೂರ್ಣಲಲಾಟನಂ ತಮ್ಮ ಲಲಾಟತಟರಂಜನೆಯಿಂ ವಿಟತತ್ವಾಭಿಮುಖಂ | ! ವಿಟಾಳಚರಿತ (ನಾ). ಅಪವಿತ್ರನಾದವನು ; ಕಳಂಕದಿಂದ ಕೂಡಿದವನು : 
ಮಾಡಿ ರಂಜಿಸಿಯುಂ (ಸುಕುಮೂ. ೧೦-೧೦೧ ವ). (ಸಂ) ಸ | | ಖೂಳರಿಗೆ ತಾ ಜನ್ಮಭೂಮಿ ವಿಟಾಳಚರಿತರ ತೌರುಮನೆ ದುಶ್ಮೀಲರಿಗೆ ದರ್ಪಣ 
ಎಟತನ (ನಾ). ಇ ವಿಟಿತತ್ವ : ನಾಡೊಳೂರೊಳು ನೀನೆ ನಿನಗಾರ್‌ ಪಾಡು |3|  (ಕುವ್ಶಾ$. ೯-೨೦). |ವಿಟಾಳ 4 ಚರಿತ। 
ದೊರೆತನದಲ್ಲಿ ವಿಟತನದಲ್ಲಿ ಕೊಡುವಲ್ಲಿ (ಬಸಪು. ೪೨-೬). [ವಿಟ 4 - ತನ) ವಿಟಾಳಿಸ್ಮು (ಕ್ರಿ). ಹರಡು ; ವ್ಯಾಪಿಸು : ಕಾರ್ಬೊಗೆ ವಿಟಾಳಿಸಿತು ಕೂಡೆ ' 
ಎಟತ್ತ (ನಾ). ವ ವಿಟತತ್ವ : ಕೂಟದೊಳ್‌ ಕುಶಲನಪ್ಪುದು ಕೇಳಿಮಿದಿಂತುಟಿಂದು | ಶಿಬಿಯೋಳಿಗೆಯ ವಿಷ ಸುಡುತ ಬರುತಿರ್ದುದರಿಯೆಡೆಗೆ (ತುರಂಗ. ೬೯-೫೦). 


ಚರ್ಚಿಸಿ ನುಡಿವಂತು ಬೇಟೆ. ಪೆಅತಾವುದು ಕೇಳಿಕೆಯುಂ ವಿಟತ್ತಮುಂ | ಆ ವಿತಾಳಿಸು] 
(ಪಾಂತಿಪು ೮-೯೧) ; ಆ ಸರಸಿರುಹಮುಖಿಯರ ಲಾಂಛನಗಳನಲ್ಲಿ ತಾಮಾಳ್ಟವರ | | ವಿಟಾಳಿಸ್ಕು (ಕ್ರಿ). ೧. ಅಪವಿತ್ರಮಾಡು ; ಹೊಲೆಗೊಳಿಸು : ಕಾಲದೇಶಾಗಮದ 


ವಿಟಪ (ನಾ). ೧. ಮರದ (ಎಳೆಯ) ಕೊಂಬೆ ; ಟಿಸಿಲು : ಕುಸುಮಂ ೨. ಹೆಚಿಗೆಯುಂಟಾಗು ; ಜುಗುಪ್ಸೆಯಾಗು : ಮಗಳೆ ವಿಟಾಳಿಸಿತೆ 
ಸ್ಮಿತಮಳಿನಯನಂ ಕಿಸಲಯಮಧರಂ ಭುಜದ್ವಯಂ ವಿಟಪಂ ಮತ್ತಸುವಲ್ಲಭೆ ಲತೆ ಸಿರಿರಾಜ್ಮಸಂಪದ (ನಳಚ. ೭-೩೧). [ವಿಬಾಳ 4 - ಇಸ್ಕು) 
(ಕಎರಾ ೩-೧೫) ; ದಳಫಳಕುಸುಮವಿಸರವಿಡಿದ ವಿಟಿಪಂಗಳೊಳ್‌ ಪೂಗೊಯ್ಯಲೆಂದ | | ಎಟ (ನಾ). ವಿಲಾಸಿನಿ : ಕೇರಳವಿಟೀಕಟೇಸೂತ್ರಾರುಣಮಣಿ . . . ಉದಾರಂ 
ಬಲೆಯರ್ನೆರೆದು (ರಾಜಶೇ ೧೦-೫೬ ರಗಳೆ). ೨. ಪೊದೆ ; ಹೊದರು : ``ಉಲಪಃ |. ಸರಸ್ಪತೀಮಣಿಹಾರಂ (ಆದವು ೧-೬೨) ; ಸ್ಮರಬಾಣಾರ್ತ ವಿಟೀವಿಟಾಳಿಗೆ ವಿಯೋಗಂ 
ಸ್ತಂಭ ಗುಲ್ಮ ವೀರುತ್‌, ವಿಟಪಃ - ಈ ೫ ಪೊದಜು'' (ಹಲಾಯು. ೩೧-೩೬). |ಸಂ.| |4|] ಪೂರ್ವಸಂಭೋಗಸಂಸ್ಮರಣಂ ದೂತನ ಕೆಯ್ಕೊಳಟ್ಟುವವಿನಾಣ೦ (ಶಾಂತಿಪು. 6-೧೪೫). 
ಎಟಪಪರ್ಣ (ನಾ). ಕೊಂಬೆಯಲ್ಲಿರುವ ಎಲೆ : ಅಶ್ಪತ್ಥವಿಲ್ಲಿ ಬಾಡಿದೊಡೇನು? ! lau + - ಇ] 
` ಚಿಗುರಲ್ಲಿ ; ನಶ್ವರತೆ ವಿಟಪಪರ್ಣಂಗಳಲಿ ಮಾತ್ರ" (ಮಂಕುಕ. 68೬). [ಸಂ] ಎಟಿಯ್ಯ (ನಾ). ಒಬ್ಬಾತನ ಹೆಸರು : ಉರ್ಪವಳ್ಳಿಯ ಚಾಮಯ್ಮನುಂ ಇನ್ಹವೂರದ 
ವಿಟಪಿ (ನಾ). ೧. ಕೊಂಬೆಗಳುಳ್ಳುದು ; ಮರ : ಮಲಯಾನಿಲನೊಯ್ಕನೆ ವಿಟೆಯ್ಮನುಂ ಮಂಗಳಂ (ಎಕ.೪೬ ಚಿಕ್ಕಮ.೩-೧೬ ; 8007). [7% ಅಯ್ಕ] 
ಪಣ್ತೆಲೆಯಂ ನೆಲೆಯಿಂ ಕಟಲ್ಲುಗುಂ ವಿಟಪಿಗಳೊಳ್‌ (ಕಎರಾ. ೩-೫೪) ; ಆ ಎಟಿ (ನಾ). ವ ವಿಟಿ : ಪುರವರದ ವೀಧಿಯೊಳೊರಲಿ ತಿರುಕರು ದ್ವಾರದ್ವಾರಗಳ 
ಭಾಂಡೀರಮೆಂಬ ಮಹಾವಟವಿಟಪಿಯೋಳ್‌ . . . ರಾಜೀವಲೋಚನಂ ಕ್ರೀಡಿಸಿದಂ |45, ಚರಿಸಿ ಅನ್ನವ ಬೇಡುತಿಹರಾ ವಿಟ ವಿಟೆಯರನು ಬೆಂಬಳಿಯರಸಿ ತಿರುಗುವರಲ್ಲಿ 
(ಜಗು. ೪-೪೬ ಮ. ೨. ಆತ್ತಿಮರ. (ಸಂ. ವಿಟಪಿನ್‌] ರತಿಯಾತುರದ ಮನದಿಂದಾ (ಜಮಾ. ೬೪-೪). [ವಟ + - ವೃ) 


[ 
| 
| ಕ 
ವಿಟತ್ತಮನಂತು ತಪ್ಪದುಸುರಲು (ಬಸಪು ೧೨ ೫೬). [ಸಂ gl ನಿಗಮದ ಡಾಳವಟ್‌ದೈಹಿಕಪರತ್ರ ವಿಟಾಳಿಸದೆ ನಡೆ ಕಂದ (ಕುವ್ಮಾಸ. ೧೬-೬೨). 


ಎಟ್ಟದಿರ ೭೮೯೦ 


ಎಟ್ಟದಿರ (ನಾ). ಒಂದು ಬಗೆಯ ಕಗ್ಗಲಿಮರ : "“ಅರಿಮೇದಃ , ವಿಟ್ಟದಿರಃ --೨ 
ದುರ್ಗಂಧವುಳ್ಳ ಕಗ್ಗಲೀಗಿಡ'' (ಸದ್ಮಾಂತಿ ೧೨೩). [ಸಂ.] 

ಎಟ್ಟರ (ನಾ). ಹೊಲಸು ತಿನ್ನುವ ಪ್ರಾಣಿ ; ಹಂದಿ : ವಿಟ್ಲರಂ. . . | 
ಹಂದಿಯ ಹೆಸರು'" «ಸಿದ್ಧಾಂತ. ೩೧೩). [ಸಂ.! 

ವಿಟ್ಟಪ್ಪರಸ (ನಾ). ಒಬ್ಬಾತನ ಹೆಸರು : ಮಹಾಸಾಮನ್ತರ್‌ ವಿಟ್ಟಪ್ಪರಸರ್‌ | 5 
ಕೊವಳಾಳನಾಡು ಮೂನೂಟುಂ ಆಳೆ (ಮೈಆರಿ. ೧೯೨೬,೧೦೦-೩ ; ೧ನೆಯ ಶತ). 


[ವಿಟ್ಟ್ಮು (ಆ ಬಿಟ್ಟು) 3- ಅಪ್ಪೆ ಆರಸ |] I 
| 
[| 
| 


ವಿಟ್ಟರ್ಮ (ನಾ). ದೇವತೆಗಳ ಗುರು ; ಬೃಹಸ್ಪತಿ : ಈ ಕಥೆಯ ಸಂಕ್ರಂದನಂ 
ವಿಟ್ಟರನ ಮುಂದೆ ಮುದದೊಳು ದ್ವಾರಪಾಲಕಗೆ ಪೇಳೆಯವ ಮಂದಸ್ಮಿತವನಾಗಿ 
ನೋಡುತಂ (ಪ್ರಭುಪು. ೬-೩೪). (ವ ಸಂ. ವಿಠರ] 

ಎಟ್ಟರ್ಮ (ನಾ). ಆಸನ ; ಪೀಠ. "ಪದುಮವಿಟ್ಟರ' ಪರಾ. [ಆ ಸಂ. ಎಷ್ಟರ] 

ವಿಟ್ಟಿಗೆಚೆ (ನಾ). ಒಂದು ಊರಿನ ಹೆಸರು : ವಿಟ್ಟಿಗೆಟ್‌ಗಳ ಎಡೆನಾಡಗಾಮಂ 
ಮನ್ಹೆಬ್ಗಳಾ ಕೈಯಿನ್‌ ಕಲಿಂಮರಾನ್‌ ಎಬ'ದುಕೊಣ್ಣಾಳುತ್ತಿರೆ (ಎಕ.೪1 ಸೊರಬ. 

ವಿಟ್ಟಿ, 1 ಕೆಟ್‌) 

ಏಟ್ಟು "ಬಿಡು' ಪರಾ. 

ಎಟ್ಟು "ಬಿಟ್ಟು ' ನೋ. | 

ವಿಟ್ಟೆ "ವಿಷ್ಟೆ' ನೊ 

ವಿಟ್ಕಲ (ನಾ). ಪಂಢರಪುರದಲ್ಲಿ ವಿಠೋಬನೆಂದು ಪೂಜಿಸಲ್ಪಡುವ ಕೃಷ್ಣ : 
ಪಕ್ಷಿವಾಹನ ಸಿರಿಪುರಂದರ ವಿಟ್ಕಲನ ನಿಜದಾಸನೆ (ಪುರಂದ. ೧-೫-೩). [ಸಂ] | 

ವಿಠಲ (ನಾ). ವ ವಿಟ್ಟಿಲ : ಜಯಹರಿ ಪುರಂದರವಿಠಲನ ಬಲವಯ್ಯ ಸುಜನರಿಗೆ |20 
(ಪುಠಂಡ. ೧-೨-೧) ; ಬಾಲೆಯರ ಮನೆಗೆ ಪೋಗಿ ಹಾಲು ಮೊಸರು ಕದ್ದು ಇಂಥ 
ಲೀಲೆ ಮಾಡದಿರು ನಮ್ಮ ಲೋಲ ಪುರಂದರವಿಠಲ (ಪುರಂದ. ೩-೧೭೪-೩). [ಸಂ.] 

ವಿಠ್ಠಲ (ನಾ). = ವಿಟ್ಟಲ : ಕಣ್ಣಾಮುಂದೆ ಬಂದು ನಿಲ್ಲೊ . . . ವಿಜಯವಿತ್ಕಲರಂಗ 
(ವಿದಾಕೃ. ೧೯-೫) ; ಭಕ್ತಪ್ರಿಯ ವಿಠ್ಠಲಾ ಕರುಣಿಸಿದರ ಫಲಾ ದೊರತೀತು | 
(ಗೀಟುಗೆ. ೯೭). [x2] | 

ವಡ (ನಾ). ಒಂದು ಬಗೆಯ ಕೃತಕಲವಣ : "ವಿಡಲವಣ' ಪರಾ. |ಸಂ.1 | 

51 
| 


10 


೧-೨ ; 967). 


25 


ವಿಡಂಗ (ನಾ). ೧. ಒಂದು ಬಗೆಯ ಔಷಧೀಸಸ್ಮ ಮತ್ತು ಅದರ ಹಣ್ಣು 
ವಾಯಿವಿಳಂಗ; ೫ ಕರುಳಿನಲ್ಲಿ 
ಔಷಧಿಯಂತೆ ಬಳಸಲಾಗುತ್ತದೆ 


ಹುಳುಗಳ ನಿವಾರಣೆಗಾಗಿ ಇದನ್ನು 

ು ""ಕೀಟಮಾರ: - ವಿಡಂಗ''(ಓಷಭಿ. ೩೪) 5] 
ಮರಿಚಂ ಚವ್ಮಂ ವಿಡಂಗಂ . . . ಯವಕ್ಷಾರಮೆಂದಿಂತಿವೆಲ್ಲಂ ಸಮನಾಗಿ ಕೂಡಿ [30 
ಕಟ್‌ವೆರಸು ಮತಂಗಜಕಿಕ್ಕೆ ಶೂಲೆ . . . ಅರುಚಿತ್ವಮುಂಬಿವಂ ಮಾಣಿಸುಗುಂ | 
(ಲೋಕೋಮ ೯-೨೪೫) ; ದಾಡಿಮಂ. . . ವಿಡಂಗಂ ಕೂಡೆ ಕುಳನೇಡಕಮುಮಲ? ರೂಢಿಯ | 
ಕುಳನೆಂದು ಆಟದಪಭ್ರಂಶತೆಯೊಳ್‌ (ಶವದ. ೨೦). ೨. ಜಾಣ. ೩. (ಆಲಂ) ದಡ್ಡ ;| 
ಮೂರ್ಪ : ಕುಂಚದ ಕನಿಷ್ಠರುಂ ತರಟಿನ ವಿಡಂಗರುಂ ಮಿಂಚುದಲೆ ಒಣಕರುಂ | | 
ನಿಡುಗಯ್ಮ ದಡಿಗರುಂ . . . ಸುತ್ತ ಮುತ್ತಿರಲು (ವಾಗೀರ. ದೇ ೨೫೪-೨೧). [ಸಂ.] (ಜ| ವಿ 

ವಿಡಂಬ (ನಾ). ೧. ಅನು ಮುಕರಣೆ : ತವಕಿಗರು ಮಗಧೇಂದ್ರರಾಯನ ಭವನವನು | 
ಹೊಕ್ಕರು ವಿಡಂಬದ ವಿಪ್ರವೇಷದಲಿ (ಕುವ್ಮಾಸ ೨-೬೧). ೨. ಸೋಗು ; ವೇಷ : | 
ಆಆ್‌ದಂ ತೃದೀಯಚರಿತದ ತೆಜನಂ ಮಾನುಷವಿಡಂಬಮಂ ಮೆಬೌದಪೆ | 
(ಜಗವ ಆ-೧೩). ೩. ತೋರಿಕೆ ; ಆಡಂಬರ : ಸೀಗುರಿ ಬೇಡ ಬೀಸದಿರ್‌ ಕೊಡೆಯ 
ವಿಡಂಬಮೇಕೆ (ಪುಷ್ಪಪು. ೧೩-೬೬). ೪. ಅಣಕ ; ಪರಿಹಾಸ್ಕ : ಮುಂದೆ ನಿಂದರಂ |40 
ಕಾಣದೆ ತಕ್ಕೆಡೆಯೊಳ್‌ ಕಡೆಗಣಿಸುವ ನೃಪವಿಡಂಬಮಿವು ಲಕ್ಷ್ಮಿ ನಿನ್ನ ಷರ 
(ಗಡಾಯು. ೯-೮). ೫. ಅಲ್ಲಗಳೆಯುವಿಕೆ ; ತಿರಸ್ಕಾರ. ೬. ಮೋಸ 
ಬೆಂಬಲಕೆ ತಾನೆಂದು ಬಯಲ ವಿಡಂಬದಲಿ ಕಾಳೆಗವ ಮಸೆದರೆ ನಂಬಿ ಕೆಟ್ಟಿರಿ ಕೃಷ್ಣನನು 
ನೀವೇನ ಮಾಡುವಿರಿ ೭. ಕಪ್ಪ ; ತೊಂದರೆ : 


| 
1 
H 
EE 
la 
1 
i 
| 
i 
i 


ತೆ 


| 
| 
| 
i 


(ಶುವ್ಮಾದೀ. ೧-೫೯). 


ಪಂಚವಿಧಸಮಿತಿಯುಕ್ತಂ ಪಂಚಭವಂಗಳ ವಿಡಂಬಮಂ ಸ್ತಂಭಿಸಿದಂ (ಎರ್ಧವ. |45| 
Io.) | | 


೧೫-೨೯) ; ಕೀಚಕವಿಡಂಬವ ಕೇಳು ಭೂಪಾಲ (ಕುವ್ಮಾವಿ. ೨-೨). 


ವಿಡಂಬಿ 


ಎಡಂಬಕ (ನಾ). ೧. ಅನುಕರಿಸುವಿಕೆ ; ಅನುಕರಣೆ. ೨. ಅಣಕಿಸುವವನು ; 
ಪರಿಹಾಸಕ : ಕಾಮಶುದ್ಧಿಯೆಂಬುದು ವಿಗತಕಾಮರುಂ ಜಿತೇಂದ್ರಿಯರುಂ ಸ್ವದಾರ 
ಸಂತುಷ್ಟರುಮಾಗಿರ್ಪುದುಮುಟೌ್‌ದ ಸಾವದ್ಯಾಹಾರಮುಶುದ್ಧಮೆಂದಿಂತು 
ನಡೆಯದೊರೆಲ್ಲಂ ವಿಟಿರುಂ ವಿಡಂಬಕರುಮೆಂದಲ್‌ಗೆ (ಚಾವೂಪು. ೨೨೨). (೫0.1 
ಡಂಬಡಂಬರ (ನಾ). ಆಡಂಬರದ ಕೋಲಾಹಲ : ಜಗಮನದಿರ್ಪಲಾರ್ಪ 


ಬಿರುಬಾಂತ ಬಲಂಗಳನೆತ್ತಿ ನುಂಗಿ ಮತ್ತುಗುಬಿದ. ಬೀರಬರ್ತಿನಿಕರಂಗಳ 
ಬಾಬ್ಗೊದಲಾದ ಚಾಗದೋಲಗದ ವಿಡಂಬಡಂಬರಕೆ ಕಣ್ನೆಲೆಯಾದ ವಿಲಾಸಮೊಪ್ಪೆ 
(ಅನಂಪು ೨-೨೮), |ಸಂ.] 


ಎಡಂಬನ (ಗು). ೧. ತಿರಸ್ಕಾರಕ್ಕೆ ಯೋಗ್ಯವಾದ : ಈ ವಿಡಂಬನದೈಹಿಕವ 
ಸಂಭಾವಿಸುತ ಪರಲೋಕಹಿತವನು ನೀವು ನೆನೆಯದೆ ಕೆಟ್ಟುದಕೆ ಬೆಆಗಾದೆ ನಾನು 
(ಕುವ್ಮಾಗ. ೧-೨೨). (ನಾ). ಅನುಕರಿಸುವುದು ; ಅನುಕರಣೆ 
ವೇಶ್ಥಾವಿಡಂಬನವಜ್‌ವ ಕಢೆಗೇಳ್ವ ಬಿಡದೆ ಸಿಂಗರಿಸಿ ನಲ್ಲರ ಗೋಷ್ಠಿಯೊಳಗಿಪ್ಪ 
ಮಡದಿಯರನೀಕ್ಷಿಸುತಲವನೀಶನೆಯ್ತಂದನಾ ಸೂಳೆಗೇರಿಯೊಳಗೆ (ಹಚಕಾ೪-೯) ; 
ಸ್ಮವು ಅನೇಕ ಮುಖವಾಗಿ ಪ್ರಕಟಗೊಂಡ ಜೀವನದಲ್ಲಿಯ ವಿವರವನ್ನು ಎತ್ತಿ 
ತೋರಿಸಿದೆ. ಅಣಕ, ವಿಡಂಬನ, ವಿನೋದ, ವಂಗ್ಕೋತ್ರಿ, ವಿದಗ್ನತೆ - ಹೀಗೆ ಮೊದಲಾಗಿ 
ಹಾಸ್ಕ ಪ್ರಕಟವಾಗಿದೆ (ಸೆಮಜೀ ೩೭ ಪೀಂಕ). ೩. ತೋರಿಕೆ ; ಆಡಂಬರ ; 
ಪ್ರದರ್ಶನ : ಅಂಬರದತ್ತಣ್ಣೆ ಸಂದ ಪುಸಿಯ ಕಳವಿನ ಬಲ್ಪಡೆಯೆನೆ ತೋರ್ಪ 
ಮಾಯಾವಿಡಂಬನದಿಂ ಕುದುರೆಯಂ ಕಳ್ಹುಯ್ಚ ವಿದ್ಯುನ್ಮಾಲಿವೆಸರ ರಕ್ಕಸನ ಪೆರ್ವಡೆ 
ತುಬ್ಬಾದತ್ತು (ರಾಮಾಶ್ವ. ೧೧೦-೧೫೪). ೪. ಅಣಕ ; ಪರಿಹಾಸ್ಕ : ಕಾದಂಬರಿಯು 
ನೀನು ಇಲ್ಲದ ಗುಣಗಳನು ಪಕ್ಷಪಾತದಿಂದ ಕಲ್ಪಿಸಿ ಹೇಳಿದೆಯೆಂದು ಆಗಾಗ್ಗೆ 
ವಿಡಂಬನವ ಮಾಡಿ ನುಡಿಯುತಿರುವಳು (ವಚಕಾ, ೮೯) ; ಕನ್ನಡಿಯಂತುಟಾಕೆಯುಂ 
ಪ್ರತಿಬಿಂಬರೀತಿಯಂ ಕೈಕೊಂಡಳಾ ಜನದ ಮನದ ವಿಕೃತಿಗೆ ತನ್ನ ಮೆಯ್‌ 
ಭಾ ಳಾಜತ (ಶ್ರೀರಾಮಾ. ೩-೬೦೧). ೫. ಅಲ್ಲಗಳೆಯುವಿಕೆ ; ತಿರಸ್ಕಾರ : 
ವಿಡಂಬನಂಗೆಯ್‌' ಪರಾ. (ಸಂ. ವಿಡಂಬನ, ವಿಡಂಬನಾ। 
ವಡಂಬನಂಗೆಯ್‌ .: (ಕ್ರಿ). ಹೀಗಳೆ ; ಮೂದಲಿಸು : ಲಕ್ಷ್ಮಿಯಂ ವಿಡಂಬನಂ 
ಗೆಯ್ದನಿತಆೊಳಂ ಮಾಣದೆ (ಗದಾಯು- ೯-೧೨ ವ) ; ದುರ್ವಿಷಯವಶನಾಗಿ ಪ್ರತಿಭೆ ಪೋಗಿ 
ಅಂಬುಚಾಂಬಕಿ ಕೈಕೆಗಾಳಾದನೆನ್ನುತ ವಿಡಂಬನಂಗೆಯ್ಮದುಳಿದಪರೆ (ವೆಂಕಾರಾ. ೨-೬-೪೩). 
[ವಿಡಂಬನ 4 ಕೆಯ್‌,) 
ಎಡಂಬನಗೀತ (ನಾ). ಅಣಕವಾಡು : ಪದ್ಮನಾಟಕ ಗೀತನಾಟಕ, ಒಪೆರಾ . . 
ವಿಡಂಬನಗೀತ, ಅಣಕು ವಾಡು-ಎಲ್ಲವೂ ಇಂದು ಕನ್ನಡದಲ್ಲಿ ಗಂಡಿ 
(ನವ್ಮಕಾ. ೨೪). |[ಸಂ.] 
ಎಡಂಬನಚಿತ್ರ (ನಾ). ಗೇಲಿಯುಂಟುಮಾಡಲು ಬರೆದ ಚಿತ್ರ ; ಅಣಕಚಿತ್ರ : 
ವಿಡಂಬನಚಿತ್ರ ಒರೆ : ಒಂದು ವ್ಯಕ್ತಿಯನ್ನು ವಿಡಂಬನರೀತಿಯಲ್ಲಿ ರೇಖಿಸು 
(Carloon.%csa). (ಸಂ.] 
ವಿಡಂಬನೆ (ನಾ). ೧. ಅನುಕರಣೆ : ಶಂಬರಾರಿಯೆ ಶಸ್ತ್ರಹತಿಯ ವಿಡಂಬನೆಯ 
ಧಿಕ್ಕರಿಸಿ ತೋಜುವೆನು (ಪ್ರಭುಲಿಲ ೧೦-೩). ಆಣಕ ; ಅಪಹಾಸ 
ಯುವಕನೊಬ್ಬನು . . . ಮುದುಕನ ನಟನೆ ಮಾಡಿ ತೋರಿಸಿದಲ್ಲಿ ಆದು 
ಅಣಕವಾಗುವುದಿಲ್ಲವೇ? ಇದಕ್ಕೂ ಹೆಚ್ಚಿನ ವಿಡಂಬನೆ ಯಾವುದು? (ಹೇಮಂತ. ೩೩೨) ; 
5೦ತೇಪುರದ ಈ ಕಥೆಯನ್ನು ಕೇಳಿ ಗಿಣಿಯು ನನ್ನ ಭಾಗ್ಮದ ಬಗ್ಗೆ ಎಂತಹ 
ವಿಡಂಬನೆ ಮಾಡಿದೆ (ಬಾಣಆ. ೧೨೫). [ಸಂ ವಿಡಂಬನಾ] 


೪ 
ಜ್‌ ಇ. 


ಓ) 
ಉಸ್‌. 


ವಿಡಂಬನೆಗೈ (ಕ್ರಿ). ಹೀಗಳೆ ; ಮೂದಲಿಸು : ಕೇವಲ ಬಹಿರಂಗದ ಲಾಂಛನೆ 


ಬರಿಯ ಪ್ರದರ್ಶನಕ್ಕೆ ಸೇರಿದ್ದು, ಅದನ್ನು ಘಟ್ಟಿವಾಳಯ್ಯ ಎಂಬ ಭಕ್ತ ಮಾರ್ಮಿಕವಾಗಿ 
ವಿಡಂಬನೆಗೈದಿದ್ದಾನೆ (ಶೂನ್ಮಕು. ೧೭). [ವಿಡಂಬನೆ 4 ಗೈ(< ಕೆಯ್‌,)] 
ವಿಡಂಬರ (ನಾ). = ವಿಡಂಬನ ೨ : ಭಾವಿಸಲು ಭಕ್ತಿಕ್ರಿಯಾಮಹಿಮಾ 
ವಿಡಂಬರಸಾನುಭವರಹ ಶೈವರಿಗೆ ನಿಮಿತ್ತವು ನಿನ್ನಸಮಭಕ್ತಿ (ಬಸಪು ೪೦-೮೧). 1ಸಂ.1 
೦ಬಿ (ಗು). ಅತಿಶಯಿಸುವ ; ಮಾರುವ : ಆಡುವವಹಿವಿಲಾಸದಿಂದೆಡೆಯುಡುಗದೆ 


pe 
ಛಾ 


ವಿಡಂಬಿತ 


ರತ್ನದಿನನೂನಗಾಂಭೀರ್ಯದಿನಾ ಕಡಲನವಗಯಿಸಿ ತೋರದು ವಿಡಂಬಿ 
ಮಹಿಮಾವಳಂಬಿ ಕೌಶಂಬಿಪುರಂ (ಸುಕುಮಾ. ೧-೭೮). [ಸಂ. ವಿಡಂಬಿನ್‌] 

ವಿಡಂಬಿತ (ಗು). ೧. ಅನುಕರಿಸಿದ ; ಅನುಕರಣೆಮಾಡಿದ. ೨. ಅಣಕಿಸಿದ ; 
ಪರಿಹಾಸ್ಕಮಾಡಿದ. ೩. ವಂಚಿಸಿದ ; ಮೋಸಗೊಳಿಸಿದ. ೪. ಪೀಡೆ 
ಗೊಳಗಾದ ; ಹಿಂಸೆಗೊಳಗಾದ. ೫. ಹೀನವಾದ ; ತುಚ್ಛವಾದ. 
೬. ನಿರಾಶೆಗೊಂಡ. [ಸಂ] 

ವಿಡಂಬಿಸು (ಕ್ರಿ). ೧. ಅನುಕರಣೆಮಾಡು ; ಅನುಕರಿಸು : ಇತ್ತ ಲಾಂಛನಚ್ಛಲದಿಂ 
ಶೋಕಾನಲದಗ್ವಮಪ್ಪ ಮಹಾಶ್ವೇತಾಹೃದಯಮಂ ವಿಡಂಬಿಸುವಂತೆಯುಂ. . . ಆಗಿ 
(ಕಾದಂಪೂ. ೯೮೨) ; ಪೊಂಬಳಯಿಗೆ ಮಿಂಚು ಮಣೆತೋರಣ ಕಣ್ಣೊಂಬಿಂದ್ರಧನು 
ಕುಸುಮಾಳಿ ಇಂಬುಗೊಂಡಾಲಿಕಲ್ಲಾಗಲಾ ನಗರಿ ವಿಡಂಬಿಸಿದುದು ಕಾರ ಸಿರಿಯ 
(ಕುರಾಸಾಂ. ೭-೭೯). ೨. ಅಣಕಿಸು ; ಹಂಗಿಸು ; ಪರಿಹಾಸ್ಕಮಾಡು : ಸಂತತಂ 
ಪೌರಜನಂ ವಿಡಂಬಿಸುಗುಮೆಂದಟ್‌ದುಂ ಮಟ್‌ದುಂ ಸಮಂತು ಧಾತ್ರೀರಮಣಂ 
ದಿನಂಗಳಿನಿತಂ ಕಳೆವಂ ನಿಜಧೈರ್ಯವೃತ್ತಿಯಿಂ (ನಳಟಂ. ೬೨) ; ಅಕಟ ವಿಡಂಬಿಸಿತೆ 
ವಿಧಿಯೆನ್ನ (ಕುವ್ಮಾಅ. ೧-೬). ೩. ಅಲ್ಲಗಳೆ ; ತಿರಸ್ಕರಿಸು : ಆ ರಾಜ್ಯವನು ವಿಡಂಬಿಸಿ 
ಬಂದ ಕುಮಾರಗರಸುತನವಾಯ್ತು (ಪ್ರಬಂಜ ೨-೯೦). ೪. ಮೋಸಮಾಡು ; ವಂಚಿಸು: 
ಬೆಸನಂಗಳ್ತನುವಿಚ್ಛೆಗೊಯ್ಬುವದಲನಿಂ ಲಕ್ಷ್ಮೀವಿಡಂಬಂ ವಿಡಂಬಿಸದಂತಾಗಿರೆ . .. 
ಆತ್ಮವಂತನೆನಿಸೆಂದುಂ ರಾಜವಿದ್ಮಾಧರಾ (ಕಾದಂಪೂ. ೫೭೪) ; ಆತನೆ ಪತಿಯೆಂದೆನ್ನ 
`ವಿಡಂಬಿಸಿ ಮಾತ ಹಿರಿದನಾಡಿದೆಯ (ಶ್ರೀವಾಲ. ೫-೯೪). [ವಿಡಂಬನ # - ಇಸ್ಕು] 

ಎಡಕ (ನಾ). ಬಿದಿರಿನ ದೊಡ್ಡ ಬುಟ್ಟಿ ; ಹೆಡಗೆ : ""ವಿಡಕೆ [ಪಾಠಾ ವಿದಕ,ನೀಢ] 
ಮೆನೆ ಹೆಡಗೆಯಕ್ಕುಂ'” (ಮಂಗರಾ. ೬೨-೨೧). [?] 

ವಿಡಲವಣ (ನಾ). ಒಂದು ಬಗೆಯ ಕೃತಕಲವಣ : ""ವಿಡ[ಪಾಕಾಂ. ಬಿಡು। 
ಲವಣಮದು ಫೃೃತಕಮೆನಿಸಿಕ್ಕು'' (ಮಂಗರಾ ೪೩-೪೧). [ಸಂ] 

ವಡಾ "ಬೀಡಾ' ನೋ. 

ವಿಡಾಯ, ಬಿಡಯ್ಕ, ಬಿಡಿಯ್ಯ, ಬಿಡೆಯ, ವಿಡಾಯಿ (ನಾ). ೧. ಬೆಡಗು ; 
ಒನಪು ; ಒಯ್ಕಾರ : ""ವಿಡಾಯಮೆನಲ್‌ ವಹಣಿಯಕ್ಕು'' (ಭಾರನಿ. ೬) ; 
ಲಿಂಗಸಂಗಿಗಳೆಲ್ಲ ಕೇಳುವುದು ಮಾಯೆ ಮೋಹಿಸಿ ಮುಟ್ಟ ಬಂದ ವಿಡಾಯವನು 
ಮುಜ್‌ದಲ್ಲಮಪ್ರಭುರಾಯನಾಡುತಲಿರ್ದ ಪರಿಯನು ಲಿಂಗಲೀಲೆಯಲಿ (ಪ್ರಭುಲೀ 
೭-೧) ; ಮುದ್ದುಮೊಗದೊಳ್‌ ಮುಂದಸ್ಮಿತಂ ನೋಡದಂತಿರೆ ನೋಳ್ಪೊಂದು 
ವಿಡಾಯಮುಕ್ಲಿಯೊಳ್‌ ಮೆಟ್‌ಯೆ ಕಣ್ಣಿಂಬಾದರ ಬ್ಹಾಸ್ಮೆಯರ್‌ 
(ಉಜಕೇ. ೧೧-೪೨). ೨. ವಿಜೃಂಭಣೆ ; ಮೆರೆತ ; ಆಡಂಬರ : ವಿನಿಯೋಗವಿತತಿಯ 
ವಿಡಾಯದ ವಿಳಾಸದ ವಿನೋದದ ವಿಭವದ ವಿಭ್ರಮದ ಪೆಂಪಿಂಪನೀಯೆ 
(ಪದ್ಮರಾ ೫-೩) ; ವಿನುತವಿಭವದ ವಿಡಾಯದೊಳ್‌ ನಡೆಗೊಳ್ಳ ನೂತನರಥಾಂಗಂಗಳ 
ರಥಂಗಳಿಟ್ಟಣಿಸಿ ಸಂಭ್ರಮದಿಂದೆ ನಡೆಗೊಂಡುವು (ಚಿಬಪು. ೩೫-೧೦). ೩, ಸಂಭ್ರಮ ; 
ಸಡಗರ : ಹಲವು ಪಯಣದಲಿ ಬಂದು ನೆಲಸಿದ ಕಟಕದ ಕೆಲದೊಳಾನೆಯನೇಟ್‌ 
ಬಲುವಿಡಾಯದೊಳೆಯ್ದುತಿರ್ದ (ರಚ. ೩೭-೧೬). ೪. ಠೀವಿ ; ಗತ್ತು : ಬಿರುದರಾಯರ 
ರತುನರಾಜಿಯಲರಿಬಲಾರ್ಣವ (ಜಲು ಮಿಗಲಳ್ಳಿಆೌಯುತದೆ ಬಹುವಿಧದ 
ವಾದ್ಮವಿಡಾಯ ರಭಸದಲಿ (ಕುವ್ಕಾಭೀ. ೩-೨೩) ; ಆಯತದ ಭಾರಣೆಯ 
ಮುಷ್ಟಿವಿಡಾಯದಲಿ . . . ಬಿಡದೊಡನೆ ಬಡಿದಾಡಿದರು (ಅಂಬಿಕಾ. ೧೬-೧೮). 
೫. ಸೊಗಸು ; ಅಂದ ; ಶೋಭೆ : ಆರಸಂಚೆಗೆ ನಡೆಯ ವಿಡಾಯಮನು . . . 


ಒರೆವುತ ಕಮಲಾಯತಾಕ್ಷಿಯರಿಹರು (ಕುರಾಸಾಂ. ೩-೪೩) ; ಕುಣಿವ ಸೋಗೆಗಳ |40 


ಸಮುದಾಯದ ವಿಡಾಯದಿಂ . . . ಮನಂ ಪೆರ್ಚಿಸುವುದು (ವೆಂಕಾರಾ. ೪-೧೮-೩). 


೬. ಜಂಭ ; ಗರ್ವ ; ಅಹಂಕಾರ : ಬಾಯಬಡಿಕನ ನೂಕೆನುತ್ತ ವಿಡಾಯದಲಿ | 


ಹೊಆವಂಟ ರಕ್ಕಸರಾಯ ಪುಷ್ಪಕವೇಟ್‌ ನಭದಲಿ ನೋಡಲೈತಂದ (ಕೌಶಿರಾ. ೧೭-೧೪) ; 
ಪಚ್ಚಿ ಮಾಣಿಕ ಪವಳದ ಮಾಲೆ ಮುತ್ತಿನ ಕುಚ್ಚು ಪಾಳೆಯ ತುಂಬಿ ತೋಟ ಅಚ್ಚರಿವಟ್ಟನು 
ನಮಿರಾಜನೀಕ್ಷಿಸಿ ನುಚ್ಚುನೂಖಾಯ್ತು ವಿಡಾಯ (ಭರಚ. ೩೯-೭೭). ೭. ಯುಕ್ತಿ ; 
ಉಪಾಯ : ತಾಯೆ ಸಂಶಯವಿಲ್ಲ ನೈಷಧರಾಯನೀತನು ಸೂತನಲ್ಲವಿಡಾಯದಲಿ 


೭೮೯೧ 


| 
ls 


ವಿಡಾಯಗೆಡು 


ಬಂದಿಹನು ಕುಹಕಕುರೂಪಿವೇಷದಲಿ (ನಳಟ. ೪-೫೦). ಆ. ಭ್ರಮೆ ; ಮಾಯೆ : 
ಇದನೆಸಗೆ ಕುಂದಪ್ಪುದೆಮ್ಮ ಕುಲಕೆ ಎಂದೆಂಬುದೊಂದು ಬಯಲ ವಿಡಾಯಮಂ ಬಿಟ್ಟು 
- ಪರದುಗೆಯ್ಬುದಕೆ ಮೌಲ್ಮಮಂ ಹಡೆಯದೊಡೆ ಕಾರ್ಯಮಹುದೇ 

(೫ಮ್ಮಕಾ. ೧೧-ಆ). ೯. ದಟ್ಟಣೆ ; ನೆರವಿ : ಸೆಳೆವ ಸಿಂಧದ ಕಏವ ಹೀಲಿಯ ವಳಯ 
ತೋಮರ ಚಮರ ಡೊಂಕಣಿಗಳ ವಿಡಾಯದಲಮಮ [ಪಾಠಾ ವಿಡಾಯಿಯಲಮಮ। 
ಕೆತ್ತುದು ಗಗನವಳ್ಳಿಆೌಯೆ (ಕುವ್ಮಾಎ ೪-೩೨). ಬಿಡಯ್ಮ : ೫. ಬಿಗಿದವೆಡೆಮಂಟಪದ 
ಬಿಂಗಾರಿಗಳ ಬಿಡ[ಪಾಠಾಂ. ಡೆ]ಯದ ಚಮರ . . . ಕಂಬದ ವಜ್ರಮಯ ಧಾರೆಗಳ 
ಲೆಸೆದುದು ಭದ್ರಮಂಟಪವಮಲ ಮಣಿಮಯದ (ಕವ್ಮಾಆ. ೧೨-೧೨). ಬಿಡಿಯ್ಮ: ೧. 
ಕೀಳಿಗಾಕಳು ತೊರೆವುದಲ್ಲದೆ ಮೇಲುಬೊಂಬಿನಲಾವ ಬಿಡಿಯಕೆ ಲಾಲಿಸುತವಾಗದಕೆ 
ತೊರೆವುದೆ (ಸಂಭಪ. ಆ-೭೩). ೪. ತನ್ನ ಚತುರೋಪಾಯರಾಜಬಿಡಿಯದಿ ಪಾಂಥರನ್ನಿಡುವ 
(ಜಿನಮು. ೩-೨೭). ಬಿಡೆಯ್ಮ : ೪. ಘುಡುಘಂಡಿಸಿದನು ರೋಷವಕ್ನಿಯ ತಡಿಯ 
ಹೊಕ್ಕನು ಬಿಗಿದ ಹುಬ್ಬಿನ ಬಿಡೆಯ ಬವರಿಯ ಲಳಿಯ ಲವಣಿಯ ಲೋಚನದ್ವಯದ 
(ಕುವ್ಮಾಸೆ. ೧೫-೫೬) ; ಲಗಡಿಯಲಿ ಲಟಕಟೆಸುವಂತರಲಗಡಿಯಲಿ ಲಾಲಿಸುವ 
ಡೊಕ್ಕರಣೆಗಳ ಬಿಗುಹಿನ ಬಿಡೆಯ ಬಿನ್ನಾಣದಲಿ ಹೆಣಗಿದರು (ಕುವ್ಮಾಕ. ೧೯-೪೩). 
೧೦. ಅಟ್ಟಿಹಾಸ ; ದರ್ಪ : ಸುಳಿದು ಖಗಪತಿಯಂತೆ ಹೊಯ್ಲಲಿ ಬಳಸಿ 
ಬಿಗಿದೆಜಗಿದರು ಬಿಡೆಯದ ಮತ್ತಗಜದಂತೆ (ಕವ್ಮಾಗ ೭-೨). ವಿಡಾಯಿ : ೨. ಹೂಸಿಕದ 
ಹೂಣಿಗತನವ ಸೊನ್ನಾರವಿದ್ಧೆಯ ಸಾಹಸೋನ್ನತಿಯ ಸೊಗಸ ಹುಟ್ಟಿಸಿ ಸುಲಿವ 
ರಸವಾದಿಗಳನಿವರ ವಿಡಾಯಿಗಳ ನಂಬುಗೆಯ ಕೇವಣ ಪಾಡುಕಾಅರ ಕರ್ಣ ನೋಡು 
(ಕುವ್ಮಾಡ್ರೋ. ೧೬-೨೫) ; ತನ್ನ ವಿಡಾಯಿ ವಹಣಿಗಳ ಡಂಬಗಾರಿಕೆಯ ಅರ್ಥವಿಲ್ಲದ ಅನರ್ಕಕ್ಕೆ 
ನಮ್ಮ ಅರಮನೆಯನ್ನೂ ರಾಜ್ಯವನ್ನೂ ಕೋಳ್ಪಿತ್ತುಬಿಡಲು ಸಿದ್ದಮಾಡಿಕೊಳ್ಳುತ್ತಿರುವನು 
(ಮಂತ್ರಶ. ೧೪೯-೮). ೩. ಹೊಂದೇರಿನ ವಿಡಾಯಿಯಲಿ . . . ನೋಡು ಗರುಡಿಯ ಜಾಣ 
ದ್ರೋಣನನು (ಕುವ್ಮಾಬೀ. ೩-ಆ) ; ಇಂತು ನಾನಾವಿಲಾಸದ ವಿಡಾಯಿಗಳಿಂದೆ 
ಕಂತುಹರನರಸಿ ವೈವಾಹಮಂಟವದೆಡೆಗೆ ಸಂತಸದೊಳ್ಳೆತಂದು (ಚೆಬವು, ೩೭-೫ಾ). 
೪. ಎಡಗಾಲ ತೊಡರಬಾವುಲಿ ನಡೆಗೆಸೆವ ವಿಡಾಯಿ ಜಗಮನಂಗೆಯ್ಕೊಳ್‌ 
ನೋಟ್ಟೊಡೆ ತೋರ್ಪೆನೆಂಬ ನುಡಿ ನೇರ್ಪಡೆದೊಪ್ಪಿರಲಿಂದ್ರಜಾಲಿಗಂ ಮಿಗೆ ಬಂದಂ 
(ದೆಶೆ. ೬-೧೧೧) ; ಹಿಳಿದ ಛಲದ ವಿಡಾಯಿ ಧೈರ್ಯದ ತಳಿತ ಭೀತಿಗೆ 
ಕಾಲುವೊಳೆಯಾದಳಿಮನದ ಭೂಪಾಲನಿರವನು ಕಂಡನಾ ಪಾರ್ಥ (ಕುವ್ಮಾದ್ರೋ. 
೧೮-೯). ೫. ಆ ಸುಕುಮಾರಿ ಚಾರು ನವರತ್ನ ವಿಭೂಷಣಸಂಚಯಂಗಳಂ ಲೇಸೆನಿಸಿರ್ದ 
ಮೆಯ್ಸೆ ಕಡುಭಾರ ವಿಡಾಯಿಗಳೆಂದು ಪುಷ್ಪಮಾಲಾಸಮುದಾಯಮಂ ಮುಡಿಗೆ 
ಭಾರಮಿದೆಂದು (ಬಾಧಪ್ರ ೨-೫೮). ೯. ವಿಳಾಸಿನಿಯರ ವಿಡಾಯಿಯೊಳರಸಿ ಬಂದಳು 
(ಕುವ್ಮಾಉ. ಓರಿಇ. ೧೧-೫೭). ೧೧. ಆಧಿಕ್ಕ ಹೆಚ್ಚಳ ; ಅತಿಶಯತೆ : 
ವಿವಿಧವಾದ್ಮಂಗಳ ವಿಡಾಯಿಯಿಂದಾರ್ಭಡಿಸಿ ತಿವಿ ಬಸುಆನುಗಿ ಕರುಳನಗಿಯೆನುತ್ತಾಹವ 
ಕೃವಗಡಿಸಿದುದು ವಜ್ರನಾಭನಿದಿರೊಳ್‌ ನಿಂದು ಸರಳ್ಳಳೆಗಳಂ ಕಟ್‌ೌವುತೆ (ಚಿಬಪು ೩೯-೩). 

ವಿಡಾಯಕಾರ್ತಿ (ನಾ). ಒಯ್ಕಾರಿ ; ಒನಪುಗಾತಿ : ಪಾಯವಧಾರೆಂದು 
ನೆಲನನುಗೃಡಿಪ ವಿಡಾಯಕಾರ್ತಿಯರು ಮುಂಬರಲು . - ಪೊಕ್ಕನು 
ರಕ್ಕಸರಾಯನೋಲಗಶಾಲೆಯನು (ಕುರಾಸಾಂ. ೧೮-೨೩). 

[ವಿಡಾಯಕಾಅ + - ತ್ಮಿ(ಆ - ಇತ್ತಿ) 

ವಿಡಾಯಕಾಣ (ನಾ). ಜಂಬಗಾರ ; ಗರ್ವಿಷ್ಠ : ತಾಯ ತಂಗಿಯ ಕೆಳದಿಯರ 
ವಿಮಾನದೊಳೊಯ್ಕಾರದಿಂದಿಟ್ಟು ತನ್ನ ಸ್ತ್ರೀಯರ ಮನೆಯೊಳಿರಿಸಿ ಬಂದನೇನು 
ವಿಡಾಯಕಾಣನೊ ನಮಿರಾಜ (ಭರಟ. ೩೯-೭೧). (ವಿಡಾಯ ** - ಕಾಟ] 

ವಿಡಾಯಗ (ನಾ). ಎ ವಿಡಾಯಕಾಟಿ : ಕೋಡಿಗನೋ ವಿಡಾಯಗನೊ ಕೋವಿದ 
ಮುಗ್ಧರ ದೇವನೊ (ಹಮ್ಮೂರ. ೫-೫೦). [ವಿಡಾಯ * - ಗೃ) 

ಎಡಾಯಗೆಡು, ವಿಡಾಯಿಗೆಡು (ಕ್ರಿ). ಸೊಕ್ಕು ಅಡಗು ; ಗರ್ವವಿಲ್ಲದಾಗು : 
ದಾಯ ತಪ್ಪಿತು ಗರುವರಾಟ ವಿಡಾಯಗೆಟ್ಟಿತು ವಿಟರ ನೋಟ ನವಾಯಿಕಾಆರ ಕೂಟ 
ಕುಸಿದುದು ಮಾರಶರಹತಿಗೆ (ಕುವ್ಮಾಅ. ೧೩-೪೫). ವಿಡಾಯಿಗೆಡು : ಸಾಯಲಾದನು 

| ಧೃಷ್ಟಕೇತು ವಿಡಾಯಿಗೆಟ್ಟನು ಭೋಜನು (ಕುವ್ಮಾಡ್ರೋ ೨-೫೯). [ವಿಡಾಯ * ಕೆಡು] 


10 


15 


35 Hl 


ವಿಡಾಯದೋಜು ೭೮೯೨ 


ವಿಡಾಯದೋಲ (ಕ್ರಿ). ಆಡಂಬರವನ್ನು ಪ್ರಕಟಿಸು ; ವೈಭವವನ್ನು | | 
ಪ್ರದರ್ಶಿಸು : ಹೊನ್ನಪೀಠದಲಿ ಕುಳಿತು ಮುತ್ತಿನ ಹಾರ ರನ್ನದಾಭರಣವ ತೋಟಾ 
ಕನ್ನೆಯನೊಲಿಸುವೆನೆಂದು ನೃಪತಿಯೊರ್ವ ತನ್ನ ವಿಡಾಯದೋಲಟ್‌ದನು | | 
(ದೇವಯಾಂ. ೧೦-೬೬). [ವಿಡಾಯ * ತೋಹು | | 

ಎಡಾಯವಂತ (ನಾ). ಎ ವಿಡಾಯಕಾಜ : ಅಹಂಬ್ರಹ್ಮವೆಂದು ನಿಜದಾಯ |5| 
ವಟ್‌ಯದೆ ನಿತ್ಕರೆಂದು ಬೇವುತ್ತಿಹ ವಿಡಾಯವಂತರ ಕಂಡು ನಿತ್ಕರೆಂದವರ ಪೊರ್ದದೆ | 
ಚರಿಪನಚ್ಚಶರಣಂ (ಸಿದ್ಧೇಪು. ೨೨-೧೯೦). [ವಿಡಾಯ + - ವಂತ] 

ವಿಡಾಯವೆು (ಕ್ರಿ). ಬೆಡಗಿನಿಂದ ಕೂಡಿರು ; ಒಯ್ಕಾರದಿಂದಿರು : ರಾಯಂಚೆ 
ಪೊಣರ್ವಕ್ಕಿಗಳೆಡೆಯಾಟದ ರಾಯಬೀದಿಯೊ ತುಂಬಿಗಳ ಲಾಯಮೊ ಪೇಳೆನಲಾ 
ತುಂಗಭದ್ರೆ ವಿಡಾಯವೆತ್ತೆಸೆದುದು ಕಣ್ಣೆ (ಕುರಾಸಾಂ. ೨-೮೨). 1ವಿಡಾಯ + ಪೆಟ) 

ಎಡಾಯಿ 'ವಿಡಾಯ' ನೋ. 

ಎಡಾಯಿಗೆಡಿಸು (ಕ್ರಿ). ಗರ್ವವನ್ನು ಅಡಗಿಸು ; ಸೊಕ್ಕನ್ನು ಮುರಿ: ಅಖಿಳನ್ಯಪರ | | 
ವಿಡಾಯಿಗೆಡಿಸಿದ ಚಂದ್ರಧರಚಾಪಾಯುಧವ ಗೆಲಿದೊಲಿಸಿದನು ರಘುನಾಥನವನಿಜೆಯ 

[ವಿಡಾಯಿಗೆಡು (ಆ ವಿಡಾಯಗೆಡು) 3- - ಇಸ್ಬು! 

ವಿಡಾಯಿಗೆಡು "ವಿಡಾಯಗೆಡು' ನೋ. 


(ತೊರರಾ. ೧-೧೬-೬). 
15 


ವಿಡಿಸು “ಬಿಡಿಸು: ನೋ. | 
ವಿಡು "ಬಿಡು' ನೋ. | 


ವಿಡೂರ, "ವಿಡ್ಡೂರ' ನೋ. 

ವಿಡೂರ್ಮ (ನಾ). ಒಂದು ಬಗೆಯ ರತ್ನ ; ವೈಡೂರ್ಯ : ವಿಡೂರ ಧರಣೀಜ 
ವಿಶೇಷರತ್ನ ಸ್ತೋಮಾಭಿರಾಮರಚಿತೋರುಗವಾಕ್ಷಲಕ್ಟ೦ (ಹಮ್ಮಾರ. ೮-೩೮). [ಸಂ.] |20 

ವಿಡೂರಜ (ನಾ). ಎ ವಿಡೂರ್ಮ : ಮಂಜುಳವಿಡೂರಜಭೂಷಣೆ ಚಂದ್ರಕಾಂತಿಯಂ 
ಕನಕಪರಿಷ್ಕೃತಿದ್ಮುಶಿಕೃತಾತವೆ ನೀಂ ತಡೆ (ರಾಜತೇ ೭-೮೮). ([ಸಂ.] | 

ವಿಡೂರಭೂಮಿ (ನಾ). ವೈಡೂರ್ಯಗಳಿಂದ ಕೂಡಿರುವ ಭೂಮಿ : ದೇವರ 
ದೇವ ವಿಡೂರಭೂಮಿ ವೈಡೂರ್ಯದಿನೆಂತು . . . ಪೂಜ್ಮಮಂತಾರ್ಯಭವದ್ಗುರುತ್ತಮೆ 
ಮದೀಯ ಗುರುತ್ವಸಮಗ್ರಕಾರಣಂ (ಶಾಂತಿವು ೧೦-೧೦೦). |ಸಂ. 

ವಿಡೂರಮಣಿ (ನಾ). ವ ವಿಡೂರ ೩: ಮುಖ್ಯಪೀಠಮೆಸೆದತ್ತು ವಿಡೂರಮಣಿ | 
ಪ್ರಭಾಪ್ಟುತಂ (ಮಲ್ಲಿಪು ೧೪-೧೮೮). ಸಂ.) 

ವಿಡೂರಾವನಿ (ನಾ). ಇ ವಿಡೂರಭೂಮಿ : ವಿಡೂರಾವನಿಯೊಳ್ಳೈಡೂರ್ಯರತ್ನಂ 

[ಸಂ.) 


25 


ಜನಿಯಿಸೆ (ಮಲ್ಲಿಪು. ೮-೯೧). 
ಎಡ್ಡಿ (ನಾ). ವಿರೋಧ 
ಮಂತದ್ಬಷಭದಾಸನೊಳು ವಿಡ್ಡಿಯಂ ಮಾಡಿ ಕೆಂಸಿದುದನಜ್‌ದಾ ಸುದಂಡಾವನೀಶಂ 
ಕೆಕ್ಕಳಂಗೆರಳಿ (ಸಮ್ಮಕೌ. ೧೧-೭೩). [ಇ ವಿಡ್ಡೂರ ?] 
ವಡ್ಡುರ "ವಿಡ್ಡೂರ' ನೋ. | | 
ವಿಡ್ಡೂರ, ವಿಡೂರ, ವಿಡ್ಡುರ (ನಾ). ೧. ತೊಂದರೆ ; ಅಪತ್ತು :ಜಯಮಂಗಳಂ | | 
. . . ಅಡ್ಡಬಿದ್ದ ಜನರ ವಿಡ್ಡೂರಗಳ ಕಳೆದು ದೊಡ್ಡವರ ಮಾಳ್ಪ ಸಿರಿವಿಜಯವಿತ್ಕಲಗೆ |35| 
ಅಡ್ಡಿ ; ಆತಂಕ : ಮಹತ್ಕಾರ್ಯಗಳನ್ನು ಸಾಧಿಸುವಲ್ಲಿ | | 
ಅಡೆತಡೆಗಳು ವಿಫ್ನ ವಿಡ್ಡೂರಗಳು ಇದ್ದೇ ಇರುತ್ತವೆ (ಏಶಿಸಂ. ೩); ನೆನೆಸಿದುದು | 
ನೆನಸಿದಂತಾಗದಿರಲು ಒಂದಲ್ಲ ಒಂದು ವಿಘ್ನ ವಿಡ್ನೂರಗಳು ಬಂದೇ ಬರುತ್ತವೆ 
(ಕುರುಕಾ. ೩೬). ೩. ನೋವು ; ಹಿಂಸೆ : ಸಡ್ಡೆಮಾಡದೆ ರಕ್ಕಸನ ಕೂರ್ಗಣೆಗಳ 
ವಿಡ್ಡೂರವನು ಹಾಜಹೊಯ್ದು ಅಡ್ಡವಾತಿಯಲಿ ಸ್ಮಂದನ ಸೂತವಾಜಿಯ ಒಡ್ಡವಣೆಯ 
ಖಂಡಿಸಿದ (ಮೋಹತ. ೪೦-೫೪) ; ವಾಯು ದೋಷರಹಿತವಾಗಿ ನಿಜವಾಗಿದ್ದರೆ ಶರೀರಕ್ಕೆ 
ವ್ಯಾಧಿ ವಿಡ್ಡೂರಗಳಿಲ್ಲದೆ ಸುಖವಾಗಿಹುದು (ವೈದ್ಮಸಾ. ೬ ಇ). ವಿಡೂರ್ಮ : ೧. 
ವಿಡೂರ ಬಂದದ್ದು ಆಡೂರಿಗೆ ಹೋದರೆ ಬಿಟ್ಟಿಡೆ ? (ಗಾಡಿ). ವಿಡ್ಡುರ : ೨. ದೊರೆತನಂ 
ನಡೆಯದೊಲ್ಬಿಡ್ಡುರಮಡಸಿಸೆ ತಾನೆ ಬಂದು ಬಿಳಿಗಿಯ ಭೂಪಂ . . . 
(ಕೆಳನ್ಯ. ೧೧-೬೧). “ವಿಡ್ವರ' ಪರಾ. ತ 
(1. ತುಳು. ವಿಡ್ಡೂರ, ವಿಡೂರ ; ತೆಲು. ವಿಡ್ಡೂರಮು। | 


& 
pS 


(ವಿದಾಕ್ಯ ೪೧-೩). 


40 


| 
ಒರೆಯಲ್‌ ; | 
45; 


FR 
೪ 


10) ಎಣಿ (ನಾ). (7) : ಶುನಕನ ಶಕುನಂ. . 


PN 


i 


ಎಡ್ರರ (ನಾ). ಅಪತ್ತು ; ತೊಂದರೆ : ಎಸೆವನುರಾಧೆಯ ತೆಂಕಣದೆಸೆಯೊಳ್‌ 


ಗ್ರಹಸಮಿತಿ ನಡೆಯೆ . . . ವಸುಮತಿಯೊಳ್‌ ವಿಡ್ವರಂಗಳಕ್ಕುಮಮೋಘಂ 
(ಅಟ್ಟಿವ. ೭-೬೮) ; ಚಂದ್ರಸೂರ್ಯರಂದಾ(ತಾ)ವಗ ರಾಹು ಭಕ್ತಿ ಸಲೆ ವಿಡ್ವರಮದ್ಭುತ 
ರಾಜಘ ಟ್ವಿನಂ (ಜಟ್ಟಮ. ೧೦ ೫). |?./ತೆಲು, ವಿಡ್ಟರ. /0 ತೆಲುಗುಕೋಶಕಾರರು ಈ 
ಶಬ್ದವನ್ನು ಸಂಸ್ಕೃತವೆಂದು ಹೇಳಿದ್ದಾರೆ. ಆದರೆ ಸಂಯ್ಯೃತಕೋಶಗಳಲ್ಲಿ ಈ ಶಬ್ದ ಸಿಕ್ಕಿಲ್ಲ) 


ಡ್ವರಾಹ (ನಾ). ಹೊಲಸು ತಿನ್ನುವ ಪ್ರಾಣಿ ; ಹಂದಿ. [ಸಂ.1 


ಎಢಾಳಿಸು (ಕ್ರಿ). ಚೆನ್ನಾಗಿ ಬೀಸು ; ಗಾಳಿಹಾಕು : ಹಡಪ ಕಾಳಾಂಜಿ ಕುಂಚದ 


ಬೀಸಣಿಗೆಯ ವಂಗಡ ವಿಢಾಳಿಪ ಚಾಮರಗಳ (ಕೃಷ್ಣಗೋ ೨-೨೨). 

[ಆ ಢಾಳಿಸು] 
. ಫಲಮಾಗೆ ಪೋಪೊಡಂ ಕುಂಟೆಯೊಳ್‌ 
ವಿಣಿಗಳೊಳ್‌ ಮುಟ್ಟನೀಯೆಡೆಗಳೊಳ್‌ (ನಿಂದು) ಮೂತ್ರಿಸುವೊಡಂ . . . 
ಮಟೆಗಳೊಳ್ಳಿತುಮಕ್ಕುಂ (ಜಟ್ಟಮ. ೩-೩ ರಗಳೆ). |?] 


ವಿಣುಮಂಗಲ (ನಾ). ಒಂದು ಸ್ಥಳದ ಹೆಸರು : ವಿಣುಮಂಗಲದ ಎಮ್ಮ ತೊು 


ಕೊಳೆವ ತೊಟ್ಟಟ್ಟಿ 


(ಎಕ. ಸ, ಶಿದ್ಲಘ. ೩೯ ೨ ; ಸು. 1೫/೦). 


ಕಡೆಯಂ ಪಲರನಾನ್ನಿಅದು ಸತ್ತು 
(ವಿಣು? 3- ಮಂಗಲ] 


ಸಗ್ಗಯದರ್‌ 


ಎಣ್ಣುಗೋವರಸ (ನಾ). ಒಬ್ಬಾತನ ಹೆಸರು : ಸ್ಪಸ್ತಿಶ್ರಿಮಾನ್‌ ವಿಣ್ಣುಗೋವರಸರ್‌ 


xx ದುಗ್ಗಮಾರರ್‌ ಸೇನೆ ಮಗ 7೦೧ ನಾಲ್ವದಿನ್ವರ್‌ ಕಸಪ್ರ ೫೪x ಪೊನ್ನೊಆ' 
ಬಿಟ್ಟದು (ಎಕ. %, ಚಿಂತಾಮ. ೧೨೬ (ಬಿ)-೧; ಸು. 800). [ವಿಣ್ಣುಗೋವ್ಮ 4+ ಅರಸ] 


| ವಿಣ್ಮೂತ್ರ (ನಾ). ೧. ಹೇಲು ಮತ್ತು ಉಚ್ಚೆ ; ಮಲಮೂತ್ರ : ವನಿತಾಸೇವನೆ 


ರೂಕ್ಷಮಕ್ಕೆ ಪಸಿವಾಗುಟ್‌ ಚಿಂತೆ ವಿಣ್ಮೂತ್ರವೇಗನಿರೋಧಂ ಶ್ರಮಮತ್ಮ 
ಜೀರ್ಣಮಿವಜ್‌ೌಂ ಕಾರ್ಗಾಲದೊಳ್‌ ಮಾರುತಂ ಜನಿಯಿಕ್ಕು೦ (ಲೋಕೋಪ. ೯-೪); 
ವಿಣ್ಮೂತ್ರಮಂ ವಿಸರ್ಜಿಸದ ಕಾಮಿಸದ ಕೋಪಿಸದ ಕರ್ಮದ್ವಯಂ ರೂಪಿಸದ 
ನಿರ್ಮಾಯನು (ಒಡ್ಡರ. ೧-೬). ೨. ಒಂದು ನರಕದ ಹೆಸರು : ಲೋಹಸ್ತಂಭ 
ವಿಣ್ಮೂತ್ರ ವೈತರಣೀನದಿ . . . ಎಂಬವೇ ರಾಜರಾಜೇಶ್ವರನರಕಂಗಳಕ್ಕುಂ 


(ವಿವೇಕ. ೧೭೯). ಸಂ.) 


ವಿತಂಡ (ನಾ). ೧. ಹುರುಳಿಲ್ಲದ ವಾದ ; ಅರ್ಥವಿಲ್ಲದ ಮಾತು : «8. 


೨. ನಿರರ್ಥಕವಾದುದು ; ಹುರುಳಿಲ್ಲದುದು : ಇಂದ್ರನ ಅಹಂಕಾರವು 
ಕಳಚಿ ಬೀಳಬೇಕು ಈಶ್ವರನ ತಾಂಡವ ವಿತಂಡವಾಗಬೇಕು (ಕೈಲಾಕ. ೧೬). 


[ಸಂ. ವಿತಂಡಾ) 


; ದ್ವೇಷ: ಆ ಸಮಯದಲ್ಲಿ ಹಯರತ್ನ |3| ವಿತಂಡವಾದ (ನಾ). ಹುರುಳಿಲ್ಲದ ವಾದ ; ಅರ್ಥವಿಲ್ಲದ ಮಾತು : ಜ್ಞಾನಿಗಳು 


ಭಗವಂತನ ಅಸ್ತಿತ್ವವನ್ನು ಒಪ್ಪಿರುವಾಗ ದೇವರೇ ಇಲ್ಲವೆಂಬ ನಿಮ್ಮ 
ವಿತಂಡವಾದವನ್ನು ಒಪ್ಪುವುದು ಹೇಗೆ ಸಾಧ್ಯ? (ನಾಮಿ. ೬೩). [ಆ ಸಂ. ವಿತಂಡಾವಾದ] 


ತಂಡಾವಾದ (ನಾ). ಇ ವಿತಂಡವಾದ : ವಿತಂಡಾವಾದವೆಂಬ ಸರ್ವಶೂನ್ಮ 


ವಾದವನ್ನು ಖಂಡಿಸಬೇಕಾದರೆ ಪ್ರಯೋಜನವೇ ಬ್ರಹ್ಮಾಸ್ತ್ರವಾಗಿರುವುದು (ಹಿಂಡೆಸಾ. ೧೧೭). 
[ಸಂ.1 


ವಿತಂಡೆ (ನಾ). ಇ ವಿತಂಡ ೨ : ನ್ಯಾಯವೇ ಪ್ರಮಾಣ... ಜಲ್ಬ ವಿತಂಡೆ . . . 


ಜಾತಿ ನಿಗ್ರಹಸ್ಮಾನಗಳೆಂಬ ಷೋಡಶಪದಾರ್ಥಂಗಳಂ ಪೇಳುತ್ತ (ಎವೇಕ. ೧೨) ; 
ನ್ಮಾಯದರ್ಶನದಲ್ಲಿ ಪ್ರಮಾಣ ಪ್ರಮೇಯ . . 
ಜಾತಿನಿಗ್ರಹಸ್ಥಾನ ಎಂಬ ಹದಿನಾರು ಪದಾರ್ಥಗಳನ್ನು ನಿರೂಪಿಸಿರುವರು (ಹಿಂದಸಾ. ೧೧೨). 
(ಸಂ. ವಿತಂಡಾ) 
ತಂತು (ನಾ). ೧. ಸೂತ್ರವಿಲ್ಲದುದು ; ನಿರಾಧಾರವಾದುದು. 
೨. ಮಂಗಳಸೂತ್ರವನ್ನು ಕಳೆದುಕೊಂಡವಳು ; ವಿಧವೆ : ದೇಶಮುಖನ 
ವಿತಂತುವು ಮೊಗಲರ ಸಹಾಯಾರ್ಥವಾಗಿ ದಂಡನ್ನು ಕಟ್ಟಿಕೊಂಡು ಹೋಗಿ 
ಸೋತು ಕೈಸೆರೆಯಾದಳು (ಛತ್ರಶಿ. ೧೨೦) ; ನಾನು ವಿಧವೆಯನ್ನೇ ಮದುವೆಯಾಗುವುದು 
. ೬. ವಿತಂತುವಿಗೆ ಒಂದು ಕೂಸಿದ್ದರು ಸರಿಯೆ (ರಾಮಾನೆ. ಇ). ೩. ಒಳ್ಳೆಯ ಕುದುರೆ ; 
ಉತ್ತಮಾಶ್ವ. (ಸಂ.1 


. ವಿತಂಡಾ ಹೇತ್ಪಾಭಾಸ ಛಲ 


ಎತಂದ್ರ 


ವಿತಂದ್ರ (ಗು). ಅಲಸ್ಕವಿಲ್ಲದ ; ಬಳಲಿಕೆಯಿಲ್ಲದ : ಜಯ ಜಯ ಶಿವಾಂಗಸಂಗತ 
ಮಂಗಳಾಕಾರ ಜಯಜಯ ವಿತಂದ್ರ ವೃಷಭೇಂದ್ರ ಚತುರತುರಂಗ 

.  (ರಾಜಶೇ ೧೪-೧೬೯ ರಗಳೆ). [ಸಂ] 

ವಿತಂದ್ರತ್ವ (ನಾ). ಆಲಸ್ಮವಿಲ್ಲದಿರುವಿಕೆ ; ಬಳಲಿಕೆಯಿಲ್ಲದಿರುವಿಕೆ ; 
ಚಟುವಟಿಕೆ : ಪರಿರುಂದ್ರಂ ಭೂತಿಸಾಂದ್ರಂ ಕುಡುಗೆಮಗೆ ವಿತಂದ್ರತ್ವಮಂ ಶ್ರೀವೃಷೇಂದ್ರಂ | 5 
(ರಾಜಶೇ ೧-೯). [ಸಂ] 

ವಿತತ (ಗು). ೧. ಹರಡಿಕೊಂಡಿರುವ ; ವಿಸ್ತಾರವಾದ : ಭವದೀಯಮಂತ್ರಿೆಂ 
ವಿತತಮರೀಚಿಮೇಚಕಿತನೂತ್ಮವಿರಾಜಿತರತ್ನಮುದ್ರಿಕಾವೃತಿಕರದಿಂ ತಪಕ್ಕೆ ತಟೌಸಂದೆಂ 

ಒಳ್ಳೆಯ ; ಉತ್ತಮವಾದ ; ಶ್ರೇಷ್ಠವಾದ : 
ವಿತತಮಂತ್ರಾಖ್ಮಾನ ವೇದಸ್ಕೃತಿಪುರಾಣ ಷಡಂಗವಿಂದ್ರನ ಸುತನ ದೆಸೆಯುಚ್ಚಾಟನ 
ಸ್ತಂಭಾದಿ ವಿದ್ಮಗಳು ಕ್ಲಿತಿಪ ಕೇಳ್ಮೆ ಕರ್ಣನತ್ತಲು (ಕುವ್ಮಾ. ೨೨-೫). ೩. ಮಾಡಿದ ; 
ಸಿದ್ಧಗೊಳಿಸಿದ. (ನಾ). ೪. ವೀಣೆ ಮೊದಲಾದ ತಂತೀವಾದ್ಯ್ಕ : ಇಂತಿದು | 
ವಿತತಾದಿವಾದ್ಮವಿದನಿಂತಿದು ಚಿತ್ರಕಥಾಭಿರೂಪನಿಂತಿದು ಗಜವಾಜಿಲಕ್ಷಣವಿಚಕ್ಷಣನೀ | 
ಶಾಕನುದ್ಧತಾಂಶುಕಂ (ಕಾದಂಪೂ. ೫೪); ತತವಿತತಘನಸುಷಿರವಾದ್ಮಪ್ರತಿಮಿಳಿತಷಡ್ಡಾದಿ 
ಸಪ್ತಶ್ರುತಿಗಳಿಂ ಪುಗೆ (ಬಸಪು. ೧-೪೮). [ಸಂ.1 | 

ಎತತಗಣ (ನಾ). ೧. ಶ್ರೇಷ್ಠವಾದ ಗುಂಪು. ೨. ಶ್ರೇಷ್ಠವಾದ ಗಣಗಳ | | 
ಸಮೂಹವನ್ನು ಹೊಂದಿರುವವನು ; ಈಶ್ವರ : ಪ್ರತಿರಹಿತ ನುತವಿಹಿತ | 
ಶರದಮಯ ಭರಿತಜಯ ವಿತತಗಣ ಚತುರಗುಣ ಸುರರಾಜ ವರತೇಜ ಸಿತಗಳನೆ | 
ಯತಿಬಳನೆ ಶರಣಾಗು ಗುರುಮೂರ್ತಿ ಪಂಪಾಪುರಾಧೀಶ್ವರ (ಹಟಕಾ ೧.೫). |ಸಂ.] | 

ವಿತತಭಾಪಿತ (ನಾ). ಅತಿಯಾಗಿ ಮಾತನಾಡುವವನು : ವಿತತಭಾಷಿತನಪ್ಪ |20 


ತನ್ನಿಂಗಿತವನವರಾಯತವನರ್‌ಯದ ಕ್ರಿತಿಪನವ ಮೂಢಾತ್ಮನೆ (ಬವ್ಕಾಉ. ೩-೪೮). | | 
Ino.) | sl 
ಕ 


ಪಿ. 


(ಸುರುಮಾ, ೮-೫೨). 


10 


(ವಿ 
| 
I 
[ed 
| 
| 
| 
| 


15 


ಓ) 


ಕ್‌ 


ವಿತತಯಶ (ನಾ). ಅಧಿಕವಾದ ಖ್ಕಾತಿಯುಳ್ಳವನು ; ಬಹಳ Ka ನಾದ | 
ವನು : ವಿತತಯಶಂಗಾ ವಿಪ್ರಂಗೆ . . . ಗುಣಾನ್ವಿತೆ ಸತಿ ಸಜ್ಜನಿಕೆಗರುಂಧತಿ ಮಿ 

ಕೌಂಡಿಕಬ್ಬೆಯೆ೦ಬಳ್‌ (ಛಂದೋಂಬು. ೧-೧೬). 

ವಿತತಾಟವಿ (ನಾ). ವಿಸ್ತಾರವಾದ ಕಾಡು ; ಮಹಾರಣ್ಯ : ಆತಿನಿಶಿತದರ್ಭಸೂಚೀ 4 

ಹತಿಗಳಿದ ತೆಟದಿನುಗ್ರಕರನತುಳವನಸ್ಪತಿಸಂಕೀರ್ಣವೆನಿಪ್ಟೀ ವಿತತಾಟವಿಯಲ್ಲಿ | 

ಸಲಿಸನೆಂದುಂ ಕರಮಂ (ಚಂದ್ರವು ೫-೫೧). ಸಂ. | 

| 

I 

| 

| 


(ಸಂ. ವಿತತಯಶಸ್‌। 25; 


ವಿತತಾಭಿಮಾನ (ನಾ). ಹೆಚ್ಚಿನ ಅಭಿಮಾನ; ವಿಶೇಷವಾದ ಗೌರವ : 
ವಿತತಾಭಿಮಾನ ನೀತಿಕ್ಷತಿಗಂ ಶಿವಭಕ್ತಿಧರ್ಮನಿರ್ಮಳಕೀರ್ತಿಚ್ಮುತಿಗಧಟನಪ್ಪೊಡ 
ಭೂಪತಿಯಳ್ಳಲ್ವೇಳ್ಕುಮಮಳಗುಣಗಣನಿಳಯಾ (ರಾಜಶೆಲ ೧೩-೨೨). 1ಸಂ.1 
ಎತತಿ (ನಾ). ೧. ವಿಸ್ತಾರ ; ಹರಹು. ೨. ಹೆಚ್ಚಳ ; ಆಧಿಕ್ಕ : ವಿವಿಧವಿಧ | 
ವಾದ್ಮಧ್ದನಿಗಳೆಂ ತವೆಯಿನಿತು ತಾಂ ಕೇಳಲೀಯದು ಕವಿ ಗಮಕಿ ವಾಗ್ಮಾದಿಜನ | 
ಸಯ್ತವನರವವಿತತಿ ಅವನವಗಡಿಸುತಿರ್ಕು (ಬಸವ. ೫-೨೯). &. ಗುಂಪು ; ಸಮೂಹ : 
ಇದು ಸಕಲವಿಬುಧಜನವಿತತಿ ಕಾವ್ಮಾಲಂಕಾರನೀತಿ ನಿಬಂಧನಮುಂ ಛಂದೋಮಹಾ |35| 
ರ್ಣವಮುಂ ಕವಿತಾಮಹಾರ್ಣವಂ (ಮದ4ಿ ೮-೬೬ ಪೆ); ಕ್ಷತ್ರಿಯರ ವಂಶದ ವೀರಪಾರ್ಥಿವ | ವ 
ವಿತತಿ ಕುಳ್ಳಿರ್ದುದು ಸರಾಗದಲಿ (ಉವ್ಕಾಆ. ೧೩-೬). ೪. ಮರಗಳ ಗುಂಪು. | 
೫. ಸಾಲು ; ಪಂಕ್ತಿ. [ಸಂ] | 
ವಿತತ್ವ (ನಾ). ತತ್ತ್ವಕ್ಕೆ ವಿರುದ್ಧವಾದುದು; ಕುತತ್ವ್ವ : ತತ್ವವಿತತ್ವಸಂಸೇವ್ಮ | !ವಿ 
ಬಿಜ SE ಜ 40 | 
' (ಶಾಚಿಪು ೧೨-೩ ವು. (ಸಂ.] 
ವಿತಥ (ಗು). ೧. ಸತ್ಯವಲ್ಲದ ; ಸುಳ್ಳಾದ : ಆರಯ್ಮಲ್ಹೀವಹಿಯಾವಿರತಿವಿತಥವಾಕ್ಕಂ 
- ಬಹ್ವಾರಂಭಾಕಾಂಕ್ಷೆಯೆಂದಿಂತಿವು ಜಿನಗದಿತಾಣುಬ್ರತ೦ಗಳ್‌ (ಸುಕುಮಾ. ೬-೯) ; 
ವಿತಢೋಕ್ತಿಯಲ್ತಜಂ ಪಶುಪತಿ ಸಾರ್ಜಿಯೆನಿಪ್ಪ ಮೂವರುಂ ಶುಭಕೀರ್ತಿವ್ರತಿ 
ಸನ್ನಿಧಿಯೊಳ್‌ ನಾಮೋಚಿತಚರಿತರೆ ತೋರ್ದ್ವಡಿತರವಾದಿಗಳಳವೇ (ಎಕ. 1 ೧೪೦-೧೪೯; |45 
ವ್ಯರ್ಥವಾದ ; ನಿಷ್ಫಲವಾದ. (ನಾ). ೩. ಸುಳ್ಳು ; ಅಸತ್ಮ : | 


c 


| 
| 
| 
ಜ| 
(ಎ 


1145). ೨. 


೭೮೯೩ 


ಎತರಣೆ 


ಸುತಮ ಸಾರಧಿಯೆಂದು ಸಾರಿಸು ವಿತಢಿ'ವಲ್ಲಿದು ಪಕ್ಷಪಾತಸ್ಥಿತಿಯನಾಡೆವು 
ಕವಲುನಾಲಗೆಯಿಲ್ಲ ತನಗೆಂದ (ಕವ್ಮಾಎ. ೯-೧೭). ೪. ವೃರ್ಡವಾದುದು ; 
ನಿಷ್ಪಲವಾದುದು. ಸಂ.) 
ತಥಭಾಷಿತ (ನಾ). ಸುಳ್ಳುಹೇಳಿಕೆ ; ಅಸತ್ಯದ ನುಡಿ : ವತಥಭಾಷಿತವನ್ಮ 
ವಿತ್ತಾಹೃತಿ ಪರವ್ಮಾಪಾರವಾತ್ಮಸ್ತುತಿ . - ಧರ್ಮಕರ್ಮುಚ್ಮುತಿಗಳಿವು 
ದೋಷಾಂಕುರಂಗಳು (ಕುವ್ಮಾಅ. ೧೫-೧೪). [ಸಂ.] 
ವಿತಥರುಚಿ (ನಾ). [ಜೈನ] ಮಿಥ್ಕಾದೃಷ್ಟಿಯುಳ್ಳ ವ್ಯಕ್ತಿ : ಎಂತು ನಿಜರುಚಿ 
ಸಮನ್ನಿತ ಶ್ರುತಜ್ಞಾನದಿಂ ಆಆ್‌ಗುಂ' ಅಅಪುಗುಂ ಅಂತೆ ವಿತಢರುಚಿಯುಂ 
ಶ್ರುತಜ್ಞಾ ನದಿಂ ಆಟ್‌ಗುರಿ ಆಟೌಪುಗುಂ (ತತ್ನಪ್ರ ೭೨). [ಸಂ.] 
ವಿತರಣ (ನಾ). ೧. ದಾಟುವುದು ; ಪಾರಾಗುವುದು. ೨. ಕೊಡುಗೆ ; ದಾನ: 
ಮದವದ್ದೆ ರಿನರೇಂದ್ರಮಣ್ಣಳಿಕಸೇನಾಭಂಜನಂ ವೀರನೀರದದುರ್ವಾರಸಮಾರಣ 
ವಿತರಣಕ್ರೀಡಾವಿನೋದಂ ಪ್ರತಾಪದಿಳೀಪಂ (ಎಕ. ೪।। ಶಿಕಾರಿ. ೧೩೬-೨೪ ; 1066) ; 
ಆ ರಾಜಶಿರೋರತ್ನನ ವೀರದ ವಿತರಣದ ಪೆರ್ಮೆಯಂ ರಿಪುಭೂಭೃದ್ದಾರಿದ್ರಮು 
ಮುಪಚಿತ ಪರಿವಾರಜನಾನೂನಲಕ್ಷ್ಮಿಯುಂ ಪ್ರಕಟಿಸುಗುಂ (ಜಂದ್ರಿಪಿ. ೨-೫). 
೩. ಹಂಚುವಿಕೆ ; ವಿಭಾಗಿಸುವಿಕೆ : ನದೀಕಣಿವೆಯಲ್ಲಿನ ನೀರಿನ ಉಪಯೋಗ 
ವಿತರಣ ಅಥವಾ ನಿಯಂತ್ರಣ ಇವಕ್ಕೆ ಸಂಬಂಧಪಟ್ಟ ಯಾವುದಾದರೂ ವಿವಾದದಲ್ಲಿ 
ಆಥವಾ ದೂರಿನಲ್ಲಿ ನ್ಮಾಯನಿರ್ಣಯ ಮಾಡುವುದಕ್ಕೆ ಸಂಸತ್ತು ವಿಧಿದ್ಮಾರಾ 
ಅವಕಾಶವನ್ನು '`ಕಲ್ಪಿಸಬಹುದು (ಭಾಧಾನ. ೧೪೮). ೪. ಬಿಡುವಿಕೆ ; ತ್ಯಜಿಸುವಿಕೆ ; 
ತ್ಕಾಗ : ವಿತರಣ ಧೈರ್ಯ ವಿದ್ಮಾಗಾರವಂಗಳಲಿ ಸುರಮಹೀಜನ ರಾಜರುದ್ರರ 
ಚರಿತೆಗಳಿಗಿಮ್ಮಡಿಯೆನಿಸಿ ಸತ್‌ಪುರುಷನಿಲ್ಲಿಗೆ ಸಲಹಬಂದನು ಬಸವವಿಭುವೆನುತ 
(ಬಸಪು ೫-೬೪). ೫. ಉದಾರತೆ ; ಔದಾರ್ಯ : ಶ್ರೀಯಂ ವಿತರಣದೊಳ್‌ 
ವಾಕ್‌ಶ್ರೀಯಂ ರಾಜನ್ಮವೃತ್ತಿಯೊಳ್‌ . . . ಅತಿಶಯಿಸಿ ನೆಗಟ್ಟನಭಿನವಪಂಪಂ 
(ವಂಲಾಮಾ. ೨-೧). |ಸಂ.] 
ವಿತರಣಪ್ರಧಿತ (ನಾ). ಕೊಡುವುದರಲ್ಲಿ ಪ್ರಸಿದ್ಧನಾದವನು ; ದಾನ 
ಶೀಲತೆಯಲ್ಲಿ ಕೀರ್ತಿಯನ್ನು ಹೊಂದಿದವನು : ಆತನುಗುಣೋನ್ನತಂ 
. ವಿತರಣಪ್ರಧಿತಂ . . . ಎಂದದೇಂ ಸ್ತುತಿಯಿಸಿದತ್ತೊ ಸಂತಸದೆ ಪೌರಜನಂ 
ಪ್ರಭುವಂಶಮೇರುವಂ (ವುಷ್ಠವ ೩-೧೩೨). |ಸಂ.1 
ವಿತರಣವಿನೋದ (ನಾ). ದಾನಮಾಡುವುದರಲ್ಲಿ ಸಂತೋಷಿಸುವವನು : 
ವರಗುರು ತನ್ನಂ ಸುದ್ದಗೆ ವರೆಯಿಸೆ ಮೂಜನೆಯ ತಾಣದೆರಡಕ್ಕರಮಂ 
ಸ್ವರದೊಳಮಂತಸ್ಮೆಯೊಳಂ ಬರೆಯನೆ ವಿತರಣವಿನೋದನದನೇಕಆ್‌ವಂ 
(ವುಷ್ಪಪು. ೪- ೫೬). |1ಸಂ.] 
ವಿತರಣವ್ಯಾಪಾರ (ನಾ). ಕೊಡುವ ಕ್ರಿಯೆ ; ದಾನಕಾರ್ಯ : ಕನ್ನೆಯೊಳ್‌ 
*  ಚಾಂದ್ರಿ ಕೂಡಿರೆ ಮೇಧಾವಿ ಮಹಾಗುಣಾಂಬುನಿದಿ ಯುಕ್ತಿಜ್ಞಂ ವಿಭೀತಂ 
ಕೃಮಾಪರನನ್ಮೋನ್ನಸುಖಾನ್ವಿತಂ ವಿತರಣವ್ಮಾಪಾರಶೂರಂ ನರಂ (ಜಾತತಿ ೧೭-೨೬). 
[ಸಂ.] 
ವಿತರಣಶೌಂಡ (ನಾ). ದಾನಮಾಡುವ ಸಾಮರ್ಥನ್ಯುಳ್ಳವನು ; ದಾನಶೂರ : 
ಧೃತಶಶಿಖಂಡ ಜಿತಸುಮಕಾಂಡ ವಿತರಣಶೌಂಡ ಭೃತಜಗದಂಡ (ಶಾಶುಂತ. ೧೧೬ ಅಡಿಟಿ). 
1ಸಂ.1 
ತರಣೆ (ನಾ). ೧. ಹಂಚುವುದು ; ವಿತರಿಸುವುದು ; ವಿನಿಯೋಗ : 
ಮಹಾಮಂಗಳಾರತಿ ಮುಗಿದು ಪ್ರಸಾದ ವಿತರಣೆಯಾಯಿತು (ದೀಪಹ. 1೬ ೧೧೪). 
೨. ಕೆಲಸ ಕಾರ್ಯಗಳನ್ನು ನಡೆಸುವ ಸಾಮರ್ಥ, ; ನಿರ್ವಹಣಾಶಕ್ತಿ 
ದೊಡ್ಡದಾದ ಸೈನ್ಮವನ್ನು ಬಹಳ ವಿತರಣೆಯಿಂದ ನಡೆಯಿಸಿಕೊಂಡು . . . ಬರುತ್ತಿದ್ದನು 
(ರಾಎಜ. ೧೫೪) ; ವಿತರಣೆ, ವಿಚಕ್ಷಣೆ, ಅಂತಸ್ತು, ಗೌರವಗಳ ಅಳತೆಗೆ ಸರಿತೂಗಿಸುವುದು 
ಗಂಗರಾಜನಿಗೆ ಮಾತ್ರ ಸಾಧ್ಯವಿದ್ದಿತು (ಶಾಂತಲಾ. ೯). ೩. ಓರಣ ; ಅಚ್ಚುಕಟ್ಟು ; 
ಸಮರ್ಪಕತೆ : ವಿಧವಿಧವಾದ ಭಕ್ಕಭೋಜ್ಮಗಳಿಂದ ಕೂಡಿದ ಅಡಿಗೆಯ 
ಫದಾರ್ಥಗಳನ್ನೆಲ್ಲಾ ಬಹಳ ವಿತರಣೆಯಿಂದ ಬಡಿಸಿದ್ದಾಯಿತು (ಗುಣಸಾ. ೭೮) ; 


ವಿತರಿಸು 


ರಾಮರಾಯನು ತನ್ನ ಸ್ವಾಗತದ ಏರ್ಪಾಡುಗಳನ್ನು ನೋಡಿ ಅಚ್ಚರಿಗೊಂಡನು. 
ಎಷ್ಟು ಆದರ, ಎಷ್ಟು ವಿತರಣೆಗಳಿಂದ . . . ಸಿದ್ಧಗೊಳಿಸಲ್ಪಟ್ಟಿದೆ (ಶ್ರೀರಾಯ. ೧೭೮). 
[ಸಂ. ವಿತರಣ] 
ಎತರಿಸು (ಕ್ರಿ). ೧. ದಾಟು ; ಹಾಯ್ದುಹೋಗು. ೨. ಕೊಡು ; ದಾನಮಾಡು : 
ಸಗುಣ ಗುರುಸಿದ್ಧೇಶ ತವ ಬರಿದೆಗೆದರಳ ಪುಟನೆಗೆದು ಧಿಂಕಿಡುತಗಲ್ವ ನಾಸಿಕದಿಂದೆ 
ವಾಸಿಪ ಸೊಗಸನಿದ ನೀನೆನಗೆ ವಿತರಿಸು (ಕೈಕವ. ೩-೫-೫) ; ಬರ್ಹಿಗಳು ಅತಿಸಮಾಪದೆ 
ಪೋದರೂ ಭೂಪತಿಯು ಶರಸಂಧಾನ ಮಾಡದೆ ವಿತರಿಸಿದನವುಗಳಿಗೆ ಅವುಗಳ 
ಪ್ರಾಣದಾನವನು (ರಘುವಂ. ೯-೬೭). ೩. ಬಿಡು ; ತ್ಯಜಿಸು ; ತ್ಕಾಗಮಾಡು : 
ಚತುರಂಬುಧಿವೃತಧಾಮತ್ರಿತಳಮಂ ವಿತರಿಸಿ . . . ಕೃತಕೃತ್ಮಂ ಬಂದಿರ್ದಪನೀ 
ಚರಮಾಂಗನನುಪಮಗುಣತುಂಗಂ (ಕುಮುರಾ. ೨೦-೨೧). (ವಿತರಣ *- - ಇಸ್ಕು) 
ವಿತರ್ಕ (ನಾ). ೧. ವಾದ ; ಚರ್ಚೆ. ೨. ಊಹೆ ; ಕಲ್ಪನೆ : ಷಟ್ತರ್ಕವಿತರ್ಕಭೇತ್ಛೃತೆ 
- ಏಂ ಚೋದ್ಮಮೆ ವರ್ಧಮಾನಮುನಿಯೊಳ್‌ ವಿದ್ಮಾತ್ರಯಾಧೀಶನೊಳ್‌ 
(ಚಂದ್ರಪು. ೧-೩೧). ೩. ಅನುಮಾನ ; ಶಂಕೆ ; ಸಂಶಯ : ಬಗೆದು 
ಮಾರ್ಗದ್ವಿತಯಗತಿಗಳಂ ಪ್ರಗುಣಗುಣಗಣೋದಯರ್ಕಳ್‌ ವಿತರ್ಕದಿಂ 
ಸೊಗಯಿಸುವಂತು ವಚನರಚನೆಯಿಂ ನೆಗಟ್ಸ್‌ರೆ ಪೇಟ್ಸ್‌ ರಸವಿಶೇಷದೊಳ್‌ 
(ಕವಿರಾ. ೨-೯೮). ೪. [ಕಾವ್ಯಮಾ] ಮೂವತ್ತು ಮೂರು ಸಂಚಾರಿಭಾವಗಳಲ್ಲಿ 
ಒಂದು ; ಹೀಗೋ ಹಾಗೋ ಎಂದು ವಿಚಾರಮಾಡುವುದು : ಮತಿ ಲಜ್ಜೆ 
ಎತರ್ಕ . . . ಅಪಸ್ಮಾರಗಳೆಂಬ ಮೂವತ್ತು ಮೂಜು ಸಂಚಾರೀಭಾವಂಗಳಿಂ (ವಿವೇಕ. 
೨೨೭) ; ಹೀಗೋ ಹಾಗೋ ಎಂದು ವಿಚಾರಮಾಡುವುದು ವಿತರ್ಕ (ಭಾರಮಾ. ೩೪೭). 


೫. [ಬೌದ್ಧ] ""ಮನಸ್ಸನ್ನು ವಿಷಯಕ್ಕೆ ಅರ್ಪಿಸಿ ಚಿಂತಿಸುವುದು ವಿತರ್ಕ'' [20 


(ಬುದ್ಧಪ. ಮಿಲಿಂದ. ಕೋಶ) : ವಿತರ್ಕದ ಲಕ್ಷಣವೇನು ? ವಿತರ್ಕದ ಲಕ್ಷಣವು ಅರ್ಪಣ 
(ಬುದ್ಧಪ. ಮಿಲಿಂದ. ೮೫). [ಸ0.) 

ವಿತರ್ಕಿತ (ಗು). ೧. ತರ್ಕ ಮಾಡಿದ. ೨. ಊಹಿಸಿದ. (ನಾ). ೩. [ನಾಟ್ಕ] 
ಇಪ್ಪತ್ತು ಬಗೆಯ ಸಂಚಾರಿದೃಷ್ಟಿಗಳಲ್ಲಿ ಒಂದು ಬಗೆ ; ೫ "“ರೆಪ್ಪೆಗಳನ್ನು 


ಮತ್ತು ಆಲಿಗಳನ್ನು ಜಾಗ್ರತೆ ತಿರುಗಿಸುವುದು. ಊಹೆ, ವಿಮರ್ಶೆ ಇವುಗಳನ್ನು | 


ತೋರಿಸುವಾಗ'' (ಲಾಸ್ಕರಂ. ೨೭೦ ಗದ್ಮಾನುವಾದ) : ಘನತರದೆವೆಯಾಲಿಯೆ ಭೋಂಕನೆ 
ತಿರುಗೆ ವಿತರ್ಕಿತಾಖ್ಯದೃಷ್ಟಿಯೆನಿಕ್ಕುಂ (ಲಾಸ್ಕರಂ. ೩-೩೨). ([ಸಂ.) 

ವಿತರ್ಜೆ (ನಾ). ಭಯ ; ಭೀತಿ ; ಹೆದರಿಕೆ : ದುರ್ಜನರಿಗಂಜುವುದು ಲೋಕವು 
ಸಜ್ಜನರ ಲೆಕ್ಕಿಸದು ತಾರ್ಕ್ನನ ಸೆಜ್ಜೆಯೊಳಗಿಹ ದಂದಶೂಕನನರ್ಚಿಸುವರೊಲಿದು 
ಉಜ್ಜ್ವಲಿತ ಭಕ್ತಿಯಲಿ ಬಹಳ ವಿತರ್ಜೆಯಲಿ ಮೂಢಾತ್ಮರಿಕ್ಕಿದ ಹಜ್ಜೆಯಿದು ಲೋಕಕ್ಕೆ 
(ಕುವ್ಮಾಉ. ೪-೨೦). (< ಸಂ. ವಿಶರ್ಜನ?] 

ವಿತರ್ದಿ (ನಾ). ವೇದಿಕೆ ; ಜಗಲಿ ; ಕಟ್ಟೆ ; ಎಸೆಯೆ ಕರದೊಳು ಮಾಧವೀಲತೆ 
ಯಸಿಯೆಸಳ ರನ್ನದ ವಿತರ್ದಿಯೊಳಸದಳಂ ರಂಜಿಸುವ ಮಣಿಮಯಕನಕಪೀಠದೊಳು 
ಕುಸುಮಶರಸತಿ . . ಸೊಗಯಿಸಿದಳು (ಕುಮುರಾ. ೨-೬೬). (ಸಂ.] 

ವಿತರ್ದಿಕೆ (ನಾ). ವ ವಿತರ್ದಿ : ಯುತುಮತಿದೇವಿ ರನ್ನದ ವಿತರ್ದಿಕೆಯೊಳ್ನೆಲಸಿರ್ದು 
(ಪಂರಾಮಾ. ೩-೭೦) ; ಪಳಿಕಿನ ಬಿತ್ತಿ ರನ್ನದ ವಿತರ್ದಿಕೆ ಮುತ್ತಿನ ತೋರಣಂ 
(ಚಂದ್ರಭ್ಮು. ೧೫-೫೭). [ಸಂ. ವಿತರ್ದಿಕಾ] 

ವಿತಲ, ವಿತಳ (ನಾ). ಕೆಳಗಿನ ಏಳುಲೋಕಗಳಲ್ಲಿ ಒಂದು ; ಏಳು 
ಪಾತಾಳಲೋಕಗಳಲ್ಲಿ ಎರಡನೆಯದು : ಅಮ್ಮಮಾ ಚವುಡಯ್ಕಗಂಜಿ ಜಲಂ 


ಮುರಿದು ವಿತಲ[ಪಾಕಾಂ. ೪]ಕ್ಕಿಳಿಯಿತೆನೆ ಬಿಮ್ಮಳಿದು ನೆಟ್‌ ಸರಿಯಲದು |4 


ತಾಯ್ನಳಲುಗಾಣಿಸಲು (ಬಸಪು. ೩೨-೩೬) ; ಅತಳದಾಶ್ಚರ್ಯಮಂ ವಿತಲ[ಪಾಠಾಂ. ಳ]ದ 
ವಿಚಿತ್ರಮಂ ಸುತಳದ ರುಚಿಯಂ ಮಹಾತಳದ ಮಣಿಮಯೋನ್ನತಿಯಂ ತಳಾತಳದ 
ತಾಣದತಿಶಯಮಂ . . . ನೋಡಿ (ಜೈಮಿಭಾ. ೨೪-೧೨). ವಿತಳ : ತೆರೆತೆರೆಯ ತಿವಿದೆದ್ದು 
ಗಗನವನಿರದೊದೆದು ಎತಳಕ್ಕೆ ಸುಳಿ ಭೋಂಕರಿಸಿ ಸಾಗರನುಬ್ಬುಗವಳವ ಕೊಂಡ 


ವೊಲು ಕುಣಿದ (ಕುವ್ಮಾಉ. ೧-೧೯) ; ಅತಳ ವಿತಳ ಸುತಳ ಮಹಾತಳ ತಳಾತಳ [೬ 


ರಸಾತಳ ಪಾತಾಳ (ಪುರಂದ. ಧಾ. ೩-೮೭-೫). ([ಸಂ.) 


೭೮೯೪ 


ವಿತಾನಕ 


ಎತಸ್ತಿ (ನಾ). ವಿಸ್ತರಿಸಿದ ಅಂಗೈಯಲ್ಲಿ, ಹೆಬ್ಬೆರಳಿನಿಂದ ಕಿರುಬೆರಳಿನವರೆಗೆ 
ಇರುವ ಉದ್ದ ; ಸುಮಾರು ಹನ್ನೆರಡು ಅಂಗುಲದ ಅಳತೆ ; ಗೇಣು : 
ಅಭಿನವಶುಂಭತ್ಕೌಸುಂಭವೇಣಿಕಾಬಂಧೋಲ್ಲಸನ್ಮಲ್ಲಿಕಾಮುಕುಲಾಕಾರವಿತಸ್ತಿ 
ಮಾತ್ರಾಸಿಧೇನುಕೋಶ (ಆದಿಪು ೧೩-೪೫ ವ) ; ಏಕೈಕವಾರವಿತಸ್ತಿಮಾತ್ರಾಸಿಧೇನು 
ಚಾಲನೋಚ್ಚಲಿತದಕ್ಷಿಣಕರಕಲಿತಕನಕಕಂಕಣರುಣತ್ಕಾರನು೦ (ಚಂದ್ರಪು. ೮-೮೨ ವ). 

[ಸಂ.) 

ವಿತಳ 'ವಿತಲ' ನೋ. 

ವಿತಳ್ಳಂಕ (ನಾ). ವಿಶೇಷವಾದ ಭಯ ; ಹೆಚ್ಚಾದ ಅಂಜಿಕೆ : ತೆರೆ ಕಣಾವಳಿ 
ಬುದ್ದುದಂ ಪೆರ್ದರೆ ವಿತಳ್ಳಂಕಂ ವಿಕಾರಂ ನೊರೆಗಳಾವರ್ತಂ . . . ಎಸೆವ ಸುಸಮುದ್ರಂ 
(ಶಂಕದಾ. ೧-೩೧). [ವಿ - 3 ತಳ್ಳಂಕ] 

ವಿತಾಡಿತ (ಗು). ೧. ಬಡಿದ ; ಹೊಡೆದ. (ನಾ). ೨. [ನಾಟ್ಕ] ಒಂಬತ್ತು 
ಬಗೆಯ ಎವೆಯ ಭೇದಗಳಲ್ಲಿ ಒಂದು ಬಗೆ ; ೫ ""ಮೇಲಿನ ರೆಪ್ಲೆಯಿಂದ 
ಕೆಳಗಿನ ರೆಪ್ಪೆಯನ್ನು ಬಡಿಯುವುದು'” (ಅಾಸ್ಕರಂ. ೨೭೩ ಗದ್ಯಾನುವಾದ) : ನುತಿವಡೆದ 
ಪ್ರಸೃತಂ ಕುಂಚಿತಮುನ್ಮೇಷಿತನಿಮೇಷಿತ - . . ವಿತಾಡಿತಂ [ಪಾಠಾಂ. ವಿಚಾಲಿತ] 
ಸಮಮೆನಿಪ್ಪಯೆವೆಯೊಂಬತ್ತುಂ (ಲಾಸ್ಕರಂ. ೩-೪೯). ([ಸಂ.) 

ಎತಾಡ್ಯಮಾನ (ಗು). ಬಡಿಯುವ ; ಹೊಡೆಯುವ ; ತಾಗುವ : ಪ್ರಲಂಬಕರ್ಣಾ 
ಭರಣಮಕರಿಕಾವಿತಾಡ್ಕಮಾನಕಪೋಲಫಲಕಂ (ಶಾಂಶಿಪು. ೭-೧೩ ವ). [ಸಂ.) 

ವಿತಾನ (ನಾ). ೧. ಹರಹುವಿಕೆ ; ಹಬ್ಬುಗೆ ; ವಿಸ್ತಾರ : ಮೌನದಿ ಗಾನದ ತಾನ 
ವಿತಾನ ಮೌಢ್ಯದಿ ಜ್ಞಾನ ಜಾಡ್ಮದಿ ಪ್ರಾಣ ! (ಕರುಶ್ರಾ ೯೭-೧೪) : ರೂಢಿಗೊಂಡ ಛಂದಸ್ಸಿನ 
ತಾನ ವಿತಾನಗಳಲ್ಲಿ ಸಹ ಅವರು ನವೀನಲಹರಿಗಳನ್ನು ಏರಿಳಿತಗಳನ್ನು ಗುರುತಿಸಿ 
ಮೂಡಿಸಿ ಓದುಗನ ಮನವನ್ನು ಸೆಳೆಯುತ್ತಾರೆ (ನವ್ಮಕಾ. ೩೮). ೨. ಹೆಚ್ಚುಗೆ ; ಆಧಿಕ. 
೩. ಗುಂಪು ; ಸಮುದಾಯ : ನಗೆಗಣ್ಣಿಂ ಸೂಸಿದುವಾನಂದಬಾಪ್ಪಬಿಂದುವಿತಾನಂ 
(ಪಂರಾಮಾ. ೪-೨೫) ; ವಿಟವಿತಾನಕ್ಕೆ ಪೊಸಬೇಟದ ಸೊಂಪು ನೆರೆಯೆ (ಉಮಾಶೃ. ೧೭-೪). 
೪. ಸಾಲು ; ಪಂಕ್ತಿ : ಬಳವದ್ವೀಚೀವಿತಾನಂ ಪ್ರಬಳಘುಳುಘುಳುದ್ದಾನ 
ಮಂಭೋನಿಧಾನಂ (ಜಗವಿ. ೧-೨೩) ; ಬಳಸಿ ಸುತ್ತುಂ ಆ ವಿಮಾನದ ವಿತಾನಮಂ 
ಮಾಲೆಯೆಳಲಿದ ಕನಕಲಘುಘಂಟಿಕಾಶ್ರೇಣಿ (ಶ್ರೀರಾಮಾ. ೨೧೭-೧೬೯). ೫. ಸಿಂಹಾಸನ, 
ಮಂಟಪ ಮೊದಲಾದುವುಗಳ ಮೇಲೆ ಕಟ್ಟುವ ಬಟ್ಟೆ ; ಮೇಲ್ಕಟ್ಟು : 
ಎತ್ತಿದ ಮುತ್ತಿನ ಮಂಟಪಂ ಮನಂಗೊಳಿಪ ವಿತಾನಪಂಕ್ತಿ (ಪಂಪಭಾ. ೧-೧೦೭) ; ಉಜ್ಜ್ಪಳ 
ಮೌಕ್ತಿಕಾವಿತಾನಂ ಢಳಥಳಿಪುವು ಪುರದ ನಿಳಯನಿಳಯದೊಳೆಲ್ಲಂ (ಜಗಏ. ೨-೨೪). 
೬. ಯಾಗ ; ಯಜ್ಞ : ““ಯಾಗಃ . . . ವಿತಾನಃ . . . ಸತ್ರಂ - ಈ ೧೨ ಯಾಗಂ'' 
(ಹಲಾಯು. ೬೮-೨೬೦). ೭. ಯಾಗ ಮಾಡುವ ಕಟ್ಟೆ ; ಯಜ್ನವೇದಿಕೆ. 
೮. ಸಮಯ ; ಸಂದರ್ಭ. ೯. ಆಲೋಚನೆ ; ವಿಚಾರ. ೧೦. ಏನೂ 
ಇಲ್ಲದಿರುವುದು ; ಶೂನ್ಮ : ""ವಿಚಾರದೊಳು ಮೇಲ್ವಟ್ಟದೊಳವಧಿಯೊಳು 
ಶೂನ್ಮದೊಳ್ಳಖದೊಳು ವಿತಾನಮಕ್ಕುಂ'' (ಮಂಗರಾ. ೧೪೫-೨೯). ೧೧. ಸಾರವಿಲ್ಲ 
ದುದು ; ಸತ್ತ್ವರಹಿತವಾದುದು. ೧೨. ಹೀನವಾದುದು ; ತುಚ್ಛವಾದುದು. 
೧೩. ಮಂಕಾಗಿರುವುದು ; ದಡ್ಡತನದಿಂದ ಕೂಡಿರುವುದು. ೧೪. ದಡ್ಡವೈಕ್ತಿ; 
ಮಂಕ : ""ವಿತಾನಂ -- ೧ ಯಜ್ಞವಿಶೇಷ, ವಿಸ್ತಾರ, ತುಚ್ಛವಾದ್ದಕ್ಕೂ 
ಮಂದನಾದವನಿಗೂ ಹೆಸರಾದಾಗ - ೪'' (ಸಿದ್ಧಾಂತಿ. ೪೦೧). ೧೫. ಅವಸರ ; ಶೀಘ್ರ ; 
ಜಾಗ್ರತೆ : ""ಮಖಂ ಪ್ರಸರಂ ಶೂನ್ಮ ವಿಚಾರ ಪೆಚ್ಚುಗೆಗಳುಂ ಮೇಲ್ಕಟ್ಟು ಶೀಘ್ರಂ 
ವಿತಾನಂ ಸಮಾಖ್ಕಾನಂ'' (ನಾನಾರ. ೧೧೬). ೧೬. [ಜೈನ] ಒಂದು ನರಕಬಿಲದ 
ಹೆಸರು : ವಾಲುಕಾಪ್ರಭೆಯೊಳ್‌ ತಪ್ತ . . . ವಿತಾನ . . . ವಿಕಲ್ಪದಿಂ ಪಂಚದಶಲಕ್ಷ 
ಬಿಲಂಗಳಪ್ಪುವು (ತತ್ತ್ವಪ್ರ. ೧೨೦). [ಸಂ.] “ 

ವಿತಾನಕ (ನಾ). ೧. ವಿಸ್ತಾರ ; ಹರಹು. ೨. ಮೇಲ್ಕಟ್ಟು ; ವಿತಾನ. 
೩. ಮೇಲ್ಕಟ್ಟನ್ನುಳ್ಳುದು : ಹಿಡಿಂಬವನಮಂ ಪೊಕ್ಕಂ ಮರುನ್ನಂದನಂ ಅದು . . . 
ನಿರ್ದುರೋಚ್ಚಳಿತಶೀಕರಶೀತಳವಾತನರ್ತಿತೋನ್ಮದಶಬರೀಜನಾಳಕಮದಾಯತ 
ವೇತ್ರಲತಾವಿತಾನಕಂ (ಪಂಪಭಾ. ೩-೧೦). ([ಸಂ.) 


ವಿತಾನಾಂಬರ ೭೮೯೫ ವಿತ್ತಾರ್ಥಿ 


ವಿತಾನಾಂಬರ (ನಾ). ಮೇಲುಕಟ್ಟೆನ ಬಟ್ಟೆ : ಚರರಾ ವಿತಾನಾಂಬರಮನಿಂದೊಯ್ದು | ೩. ಕಿರಿನೆಲ್ಲೀಕಾಯಿ ಗಿಡ: “"ಎತುನ್ನಕಃ . . . ಶಿವಾ, ತಾಮಲಕೀ - ೭ ಕಿರಿನೆಲ್ಲೀಗಿಡದ 
ರಾಯಂಗೆ ತೋಜ್‌ಸಲು (ಪದ್ಮರಾ. ೫-೧೭). [ಸಂ.) ಬ ಇ ಹೆಸರು'' (ಸಿದ್ಧಾಂತಿ. ೧೪೧). ([ಸಂ.) 

ವಿತಾಲ, ವಿತಾಳ, (ನಾ). ೧. [ಸಂಗೀತ] ತಪ್ಪಾಗಿ ತಾಳಹಾಕುವಿಕೆ. ವಿತೃಷ್ಣ (ನಾ). ೧. ಆಸೆಯಿಲ್ಲದವನು ; ಆಶಾರಹಿತನಾದವನು : ಅಂತು _್ಲ 
೨. ಗಾಯಕನ ದೋಷಗಳಲ್ಲಿ ಒಂದು ; ತಾಳಹೀನವಾಗಿ ಹಾಡುವವನು: ಪರಿತ್ಯಕ್ತಸಕಳಸಾಮ್ರಾಜ್ಮನುಂ ದೃಷ್ಟಾನುಭೂತಶ್ರಾವಕವಿಷಯವಿತೃಷ್ಣನುಮಾಗಿ | 
ಗಾಯಕದೊಃಪಗಳು . . , ೧೦. ವಿತಾಲ -- ತಾಳಹೀನವಾಗಿ ಹಾಡುವವನು |5 (ಆದಿಪು ೩-೭೮ ವ). ೨. ಬಾಯಾರಿಕೆಯಿಲ್ಲದವನು ; ತೃಷೆಯಿಲ್ಲದವನು. ೧,೨ : 
(ಸಂಗೀಚಂ. ೧೦೩). ವಿತಾಳ, : ೩. ಒಂದು ಬಗೆಯ ತಾಳ : ಭಂಗತಾಳ ಉಪಭಂಗ ಮಹಾತಪಸ್ವಿ ಮತ್ತಂತೆ ವಿತೃಷ್ಣನೆಂಬ ಸಮಶೀಲತೆಯಂ ತಳೆದಿರ್ದುಮೇನೊ 
ತಾಳ ವಿಭಂಗತಾಳ ವಿತಾಳ ಶುದ್ಧತಾಳ ಅನುತಾಳವೆಂಬಾಲು ವರ್ಗ ಸಂಖ್ಮಾಭೇದ ಸೈದ್ದಾಂತಿಕ ಚಕ್ರವರ್ತಿ ಮುನಿಚಂದ್ರಮುನೀಂದ್ರನೆ ವಂದ್ಮನುರ್ವಿಯೊಳ್‌ 
ಮಾಗಿಹವೆಂದು ಪೇಳ್ಪ ಭರತಶಾಸ್ತ್ರಪರಿಣತರಪ್ಪ ತಾಳಧಾರಿಗಳಿಂ (ವಿವೆಣ. ೧೯೨). [ಸಂ.] (ಚಂದ್ರಪು. ೧-೨೭). [ಸಂ.] 

ವಿತಾಳ್ಮ 'ವಿತಾಲ' ನೋ. ವಿತೆ (ನಾ). ಪ್ರಯೋಜನವಿಲ್ಲದುದು ; ವೃರ್ಥವಾದುದು ; ನಿಷ್ಫಲವಾದುದು : 

ವಿತಾಳ್ಮ (ನಾ). ೧. ಹೆಚ್ಚಳ ; ಆಧಿಕ್ಕ ; ಅತಿಶಯ. ೨. ವಿಸ್ತಾರ ; ಹರಹು :|10| ಹುತ್ಚಕ್ಕಿತ್ವಂ... ವೃಥಾ - ವಿತೆ, ವೃದ್ಧಿ -- ವಿದ್ದಿ (ಕಮದ. ೨೬೮ ಪ್ರಯೋ) ; ತೆಗೆತೆಗೆ ! 
"ವಿತಾಳಿಸು' ಪರಾ. ೩. ಅಡೆತಡೆ ; ವಿಘ್ನ ; ಪ್ರತಿಬಂಧ : ಖೂಳರಲಿ ಸತ್ಕಳೆಗಳನು ನಿನ್ನ ಮುಂಗತೆಯಂ ವಿತೆಯಂ (ರಾಮಾಶ್ಯ. ೧೧೮-೩); ನೀಚರನೊಳ್ಳಿದರಂಗೆಯ್ದಪೆ 
ನೆಟ್‌ ಕೇಳದವರಲಿ ಮಂತ್ರಬೀಜವನಾಲಿಯಿಲ್ಲದವಂಗೆ ರೂಪು ವಿಲಾಸ ವಿಭ್ರಮವ ಹೇಳು ನೆಂಬುಜ್ಜುಗಂ ವಿತೆಯಲ್ಲೇ (ನೀತಿಮಂ. 1. ೩೭೦). (ವ ಸಂ. ವೃಥಾ./ ತೆಲು. ವಿತಾ, ವಿತ] 
ವಂತಿರೆ ನಿಮ್ಮ ವಿದುರನ ಕೇಳಿಸಿದರಾ ಕಾರ್ಯಗತಿಗೆ ವಿತಾಳವಾಗದೆ ಬೊಪ್ಪಯೆಂದನು | | ಎತ್ತ (ಗು). ೧. ಪ್ರಸಿದ್ಧನಾದ ; ಪ್ರಖ್ಯಾತನಾದ. ೨. ವಿಚಾರಮಾಡಿದ ; 
ನಗುತ ಕುರುರಾಯ (ಕುವ್ಕಾಸ. ೧೨-೬೨). ೪. ಚಿಂತೆ ; ವ್ಯಥೆ : ಆಳು ಹಿರಿದಿದ್ದೇನು ಪರಿಶೀಲಿಸಿದ. ೩. ಸಂಪಾದಿಸಿದ ; ಗಳಿಸಿದ. (ನಾ). ೪. ಪ್ರಸಿದ್ಧವಾದುದು ; 
ಫಲ ಹೀಹಾಳಿದೈವಕೆ ಬೇಲೆ ಪರಿಯ ವಿತಾಳವಿಲ್ಲ ವಿಪಕ್ಷಪಾತದೊಳೆಂದನಂಧನೃಪ |15| ಪ್ರಖ್ಮಾತವಾದುದು : ""ಎನ್ನಃ, ವಿತ್ತಃ, ವಿಚಾರಿತಃ -- ೩ ವಿಚಾರಿಸಲ್ಪಟ್ಟದ್ದು, 
(ಕುವ್ಕಾಕ. ೧೫-೭). (1. ಸಂ. ವಿತಾನ] ಪ್ರಸಿದ್ಧವಾಗಿ ಕೇಳಿ ತಿಳಕೊಳ್ಳಲ್ಪಟ್ಟದ್ದು'' (ಸದ್ದಾಂತಿ. ೬೫೦). ೫. ಪ್ರಸಿದ್ಧನಾದವನು : 

ವಿತಾಳಿಸು (ಕ್ರಿ). ೧. ಹೆಚ್ಚಾಗು ; ಅಧಿಕವಾಗು : ಗಾಳಿ ಬೆಂಬಲವಾಗಲುರಿಯ | "| "“ ಪ್ರತೀತಃ , ಪ್ರಥಿತಃ , ಖ್ಯಾತಃ, ಏತ್ತಃ , ವಿಜ್ಞಾತಃ , ವಿಶ್ರುತಃ -- ೬ ಧನಾದಿಗಳಿಂದ 
ಛಡಾಳವನು ನಿರ್ಣೆಸಬಹುದೆ ವಿತಾಳಿಸಿತಲೈ ನಿಮ್ಮ ಗಾರುಡವೆಂದನಾ ನೃಪತಿ ಪ್ರಸಿದ್ದನಾದವನ ಪೆಸರು'' (ಸಿದ್ಧಾಂತಿ. ೩೨೫). ೬. ಸಂಪಾದಿಸಿದುದು ; ಹಣ : ಭೋಗ 
(ಕುವ್ಮಾಳ. ೧೭-೧೫); ನೃಪಬಾಧೆ ಬಾಧಿಸದಧಿಕದುರ್ಭಯದ ಬಂದಿ ಹೋಗದಾಸಲು ದೊಳ್‌ ವೈಶ್ರವಣಂಗತ್ತೆತ್ತಲುಂ ವಿತ್ತದೊಳಧಿಕನೆನುತ್ತಿರ್ಪಿನಂ ಸಂದಂ (ಸುಕುಮಾ. 
ಎತಾಳಿಸಿ ನಿಂದಿರದು ನೆಲೆಗೊಳ್ಳದಾ ಜನವೃಂದದಲಿ ಕಟ್ಟಾಸೆ ದಶರಥನೃಪನ ರಾಜ್ಮದಲಿ |20| ೧೧-೩೭); ವಿತ್ತವುಳ್ಳವರ್ಗಳೆನ್ನಂ ಕೊಂಬುದು (ಹಚಕಾ. ೧೧-೨೩); ದಾನವಿಲ್ಲದ ಎತ್ತ 
(ತೊರರಾ. ೧-೩-೨೮). ೨. ಆವರಿಸು ; ವ್ಯಾಪಿಸು : ಖೋಡಿ ಕೊಪ್ಪರಿಸಿದುದು ಧೈರ್ಯವ ಬುಧಸನ್ಮಾನವಿಲ್ಲದ ರಾಜ್ಮ . . . ಶರಸಂಧಾನವಿಲ್ಲದ ಸಮರ ಮೆಚೆಯದು (ಕುವ್ಮಾಉ. 
ನೀಡಿಟ್‌ದುದಪದೆಸೆ ವಎತಾ(ಪಾಕಾಂ. ಕಾ]ಳಿಸಿ ಖೇಡತನ ಭುಲ್ಲೈಸುತಿದ್ದುದ್‌ ೩-೫೦). ೭. ಬಲ ; ಶಕ್ತಿ. ೮. ಚಿನ್ನ ; ಬಂಗಾರ : "ವಿತ್ತವಣಿಜ' ಪರಾ. 
ಭಾನುನಂದನನ (ಕುವ್ಮಾಅ. ೧೯-೩೭) ; ಧಗೆ ವಿತಾಳಿಸಿ ಖರಮರೀಚಿಯ ತಗಡುವಿಸಿಲಿನ ೯. [ಜೋತಿ] ಲಗ್ನದಿಂದ ಎರಡನೆಯ ಸ್ಥಾನ: "ವಿತ್ತಭವನ' ಪರಾ. [ಸಂ.] 


ತೊಟ್‌ಗೆ ಹರಿಣಾಳಿಗಳು ಹರಿವಂದದಲಿ ಹರಿಬಲ ಹೊಕ್ಕುದಿನಸುತನ (ತೊರರಾ. ವಿತ್ತಪ (ನಾ). ಐಶ್ವರ್ಯಕ್ಕೆ ಒಡೆಯನಾದವನು; ಕುಬೇರ : ಸರ್ವಸ್ಪಮಂ ಕೊಂಡು 
೪-೧೦-೧೦). ೩. ಮಾರು ; ತಪ್ಪಿಹೋಗು ; ವಿಘಟಿಸು : ಕಾಳು ಮಾಡಿದೆವಕಟ |25 ಕೂಗಿಡಿಪೆಂ ವಿತ್ತಪನಂ ಪರಾಭವಿಸುವೆಂ ದಕ್ಲಾದ್ವಿರದ್ಯ್‌ಂಸಿಯಂ 


ಸಂಧಿ ವಿತಾಳಿಸಿತು ಕೈಯೆಡೆಯ ಶಿಶು ರಣಕೇಳಿಯಲಿ ನಿಲಲರಿದೆನುತ ಬಾಯಾಜ್‌ದನು (ಜಗವ. ೩-೨೧). (ಸಂ.] 
ರಾಮ (ತೂರರಾ. ೬-೧೦-೬೫). ೪. ಗರ್ವಿಸು ; ಸೊಕ್ಕು ; ಬೀಗು : ಶಿವನಂದು | | ವಿತ್ತಪಸಖ (ನಾ). ಕುಬೇರನ ಸ್ನೇಹಿತ ; ಶಿವ : ವಿತ್ತಪಸಖಾನಂದಯುತರಾವ 
ಕರುಣಮಂ ತಾಳಿ ಸಿರಿಯರಸನಂ ಕರೆದೆಂದನೀ ಪರಿ ವಿತಾಳಿಸಿ ಜಗಕ್ಕೆ ಕೇಡಂ ತಂದ ರಣಗಳಿಂ. . . ಶಂಖಕರ್ಣಾಚಾರ್ಯ ಕೈಲಾಸದಿಂ ನಡೆತಂದು (ಎಕೋಪು. ೭-೫೪). [ಸಂ.) 
ಏತನಸುಂಗೊಳ್ಳೆಂದು ನೇಮವೀಯೆ (ಚಬಪು. ೩೩-೪). ೫. ಕೈಗೂಡದಿರು ; | | ವಿತ್ತಭವನ (ನಾ). [ಜ್ಕೋತಿ] ಲಗ್ನದಿಂದ ಎರಡನೆಯ ಸ್ಥಾನ : ಇಂದು ನಿಲೆ 
'` ನಿಷ್ಕಲವಾಗು : ಭಾಷೆ ವಿತಾಳಿಸಿತು ಹುತವಹಗೆ ತನುವನು ಬೇಳುವೆನು |30] ತುರ್ಯಗೃಹದೊಳ್‌ ಮಂದಂ ನಿಲೆ ವಿತ್ತಭವನದೊಳ್‌ . . . ಅಸ್ಟ್ರಾಹತಿಯಿಂದಮವಂ 
(ಪಿಗೆ. ೧೦ ೯೯-೩೮). ೬. ಎಚ್ಚರತಪ್ಪು ; ಮೂರ್ಛೆಹೋಗು : ನಿನ್ನವರನ್ನ | ಬಿರ್ದು ಪುಟ್‌ತು ಲಯವಾಗದಿರಂ (ಜಾತತಿ. ೨೩-೧೪). ([ಸಂ.) 
ಮಾತನು ೪:೭ ಮನ್ನಿಸದೆ ಮೇಲಗಾಣದೆ ನೀರುಕುಡಿದು ಎತಾಳಿಸಿದರಿಂದೆನ್ನ ಮಾತನು | | ವಿತ್ತರ "ಬಿತ್ತರ' ನೋ. 
ಕೀಳ ನೀನುತ್ತರವ ರಚಿಸು (ಕುವ್ಮಾಅ. ೨೩-೩೭). ೭. ಮಗ್ನವಾಗು ; ಲೀನವಾಗು ; ವಿತ್ತವಣಿಜ (ನಾ). ಚಿನ್ನದ ವ್ಯಾಪಾರಿ ; ಸರಾಫ : ""ವಿತ್ತವಣಿಜಂ ಚಿನ್ನವರದಂ'' 
ಐಕ್ಕವಾಗು : ಲೀಲೆಯಲಿ ಬಳಿಕವದಿರೊಡನೆ. ವಿತಾಳಿಸಿತು ಮನ (ಕುವ್ಮಾಸ. ೯-೨೯). (ಮಂಗರಾ. ೧೦೫-೧೪). ([ಸಂ.) 
"ವಿಕಾಳಿಸು', "ವಿಟಾಳಿಸು' ಪರಾ. (ವಿತಾಳ್ಮ 4 - ಇಸ್ಫು) 35| ವಿತ್ತಸ್ಥಾನ (ನಾ). ಎ ವಿತ್ತಭವನ : ಉಡುರಾಜಂ . .. ನೆಲಸೆ ವಿತ್ತಸ್ಥಾನದೊಳ್‌ 
ವಿತೀಪಾತ (ನಾ). (ಜ್ಕೋತಿ] ವಿಷ್ಕಂಭ ಮೊದಲಾದ ಇಪ್ಪತ್ತೇಳು ಯೋಗ ವಿತ್ತಮಂ ಪಡೆಗುಂ ಬೃಂದಿಗನಕ್ಕುಂ (ಜಾ83. ೧೮-೬). ([ಸಂ.] 
ಗಳಲ್ಲಿ ಒಂದು ; ವೃತೀಪಾತ : ರುಧಿರೋದ್ಗಾರಿಸಂವಚ್ಚರದ ಶ್ರಾವಣ ಸುದ್ಧಪುಣ್ಣಮೆ | | ವಿತ್ತಾಧೀಶ (ನಾ). ಎ ವಿತ್ತಪ : ಬಿಸಜಾರಿ ಹರಿಯೊಳಿರೆ ವೀಕ್ಷಿಸೆ ಕನಕಾದಿಗ್ರಹಂ 
ಬುಧವಾರಡಂದು ಸೋಮಗ್ರಹಣಸಂಕ್ರಮಣವಿತೀಪಾತನಿಮಿತ್ತದಂದು ಶ್ರೀಮತ್ತೆ ಮಹೀನಾಥಂ ಜೋಯಿಸಿಗಂ ವಿತ್ತಾಧೀಶಂ ವಸುಧೇಶಂ ನಾವಿದಂ ನರೇಶ್ವರನಕ್ಕುಂ 
ಳೋಕ್ಕಮಲ್ಲ ಶ್ರೀ ಕೇಸವದೇವ . . . ಬಿಟ್ಟಿ ಧರ್ಮ್ಮ೦ (ಕಇಆ. ೩೪-೪೭- ೧೭; 1145). | (ಜಾತತಿ. ೨೦-೫) ; ಪೆಆಸಾರ್‌ ಕೋಣಪ ನೂಂಕದಿರ್‌ ಪವನ ವಿತ್ತಾಧೀಶ ನೀಂ ಕಾಣ್ಮೆಯಂ 
[ £ ಇದು ಸಂಸ್ಕೃತದ 'ವೃತೀಪಾತ' ಎಂಬುದರ ಅಪಲಿಖಿತ] |40| ನೆಚೆ ನೀಡು . . . ಎನುತಲ್ಲಿ ಕೂಡೆ ಜಡಿದಂ ಮಾಕಾಲನಾ ಕಾಲದೊಳ್‌ 
*ವಿತುನ್ನ (ನಾ). ಒಂದು ಬಗೆಯ ಸಸ : "'ವಿತುನ್ನಂ, ಸುನಿಷಣ್ಣಕಂ -- ೨ (ಶಬಶಂ. ೧-೮೩). [ಸಂ.] 
ನೀರುಚೆಂಚಲಿ'' € ೩ದ್ದಾಂತಿ. ೧೪೬). [ಸಂ.] ವಿತ್ತಾನುವರ್ತಿನಿ (ನಾ). ಹಣವನ್ನು ಅನುಸರಿಸುವವಳು ; ವೇಶ್ಯೆ ; ಸೂಳೆ : 
ವಿತುನ್ನಕ (ನಾ). ೧. ಕೂತ್ತಂಬರಿಬೀಜ ; ಧನಿಯಾ : "“ಛತ್ರಾ, ವಿತುನ್ನಕಂ, ದಿನನಾಥಾಲಯಲಗ್ನದೊಳ್‌ ಕುಜ ಬುಧ ತ್ರಿಂಶಾಂಶಮಾದಂದು ಕೋಕನದಪ್ರದ್ರಿಷನಲ್ಲಿ 
ಕುಸ್ತುಂಬರು , ಧಾನ್ಮಾಕಂ - ೪ . . . ಕೊತ್ತುಂಬರೀ ಬೀಜ'' (ಸಿದ್ಧಾಂತಿ. ೨೮೫). ` ಕೊಡೆ ಪುರುಷಾಚಾರಾಢ್ಕೆ . . . ಭಾರ್ಗವಾಂಶದೊಳಗಮ್ಮಾಸಕ್ಕೆ ವಿತ್ತಾನುವರ್ತಿನಿ 


೨. ಮೈಲುತುತ್ತ ; ಗಂಧಕಾಮ್ಲ : ""ತುತ್ತಾಂಜನಂ, ಶಿವಿಗ್ರೀವಂ, ವಿತುನ್ನಕಂ, |45|  (ಜಾತತಿ ೨೨-೭). [ಸಂ. ವಿತ್ತಾನುವರ್ತಿನೀ] 
ಮಯೂರಕಂ, ಕರ್ಪರೀ -- ೫ . . . ಮೈಲುತುತ್ವದ ಹೆಸರುಗಳು'' (ಸಿದ್ಧಾಂತಿ. ೩೦೫). | | ಎತ್ತಾ ರ್ಥಿ (ನಾ). ಹಣವನ್ನು ಬೇಡುವವನು; ಯಾಚಕ: ದೀನಜನದಾನನಿರತ 


ಎತಿ 


ನನೂನಗುಣೋತ್ತಮಸುಸತ್ಕ ತಾಪಸಲೋಕಾದಾನಂ ವತ್ತಾರ್ಥಿಗೆ .. 
(ಶಾಂತಿಪು ೧-೨೮). [ಸಂ. ವಿತ್ತಾರ್ಥಿನ್‌] 

ಎತ್ತಿ (ನಾ). ೧. ಜೀವನೋಪಾಯಕ್ಕಾಗಿ ಬಿಟ್ಟ ದತ್ತಿ,- ಉಂಬಳಿ : 
ಮುನ್ನಿನ ಭಾಗಮಲ್ಲದ ಮತ್ತವೊನ್ಹು ಭಾಗಮು ತೇಜಸಾಮ್ಮವಿತ್ತಿಗಾ ಬಳ ೧೦ 
ಕೊಳ್ಳುದೆನ್ನು ನುಡಿಯಲ್‌ . . . ಪೂರ್ವ್ವದ ವಿತ್ತಿ ಪೋಪುದರ್ಕೈ ಗಾವುಣ್ಣರ ಕೊಟ್ಟ 
ಮತ್ತವೊನ್ನು ಭಾಗಕ್ಕೆ ಶೇಜಸಾಮ್ಮವಿತ್ತಿ ಲಲ: (ಸೌಇಇ್ಲ i, ೧೨೩-೨೦; 1059) ; 
ಬೆಮ್ಮತ್ತನೂರ ವಿತ್ತಿಯೊಳಗಣ ನಗರೇಅ ಕಾಮಗಉಡನ ಮಗ ಬೆನಕಗಉಡನ 
ಕೈಯ್ಮಲು . . . ಬೆಮ್ಮತ್ತನೂರ ವಿತ್ತಿ ವೊಳಗೆಲೆಯ ವಿಶ್ತಿಯ ನಾಡಪ್ರಭುಗಳು ಕೊಟ್ಟು 
(ಎಕ. ೩1, ಚಿತ್ರದು. ೧೨-೧೫ ; ಸು. 1286). ೨. ಒಂದು ಬಗೆಯ ಆದಾಯತೆರಿಗೆ : 
ಮಲ್ಲಿಕಾರ್ಜುನದೇವರ ವಿತ್ತಿ 2೦೮: ಆ ಭುವೇಸ್ವರದೇವರ ವಿತ್ತಿ ೦೮೬ ನ್ನಯ ದೇವರ 
ಎತ್ತಿ ಯಿಷ್ಟನು ಬಿರೂರ ಸಿದ್ದೇದೇವರ ಮಗ ವೀರಪಗೆ ಧಾರೆಪೂರ್ಬ್ಬವಾಗಿ ಬಿಟ್ಟ ಧರ್ಮ್ಮ 
(ಎಕ. 1. ದಾವಣ. ೧೨೦-೨೮ ; ಸು. 1360). ೩. ಜೀವನೋಪಾಯ ; ಕಸುಬು ; 
ಉದ್ಯೋಗ : ಚುತ್ಛಕ್ಕಿತ್ವಂ . . . ವೃತ್ತಿ - ವಿತ್ತಿ, ವೃಥಾ - ವಿತೆ (ಶಮದ. 
೨೬೪ ಪ್ರಯೋ). [ಆ ಸಂ. ವೃತ್ತಿ) ಕ 

ಎತ್ತಿಕಾಅ (ನಾ). ಕಸುಬುದಾರ ; ಉದ್ಯೋಗಸ್ಥ : ನಾಡೋಜನು ಮರ ಕಬುನ 
ಕೆಲಸಕೆ ವಿತ್ತಿಕಾಖರುಯಿವರು ತೂಬ ಮಾಡಿದರು (ಎಕ. ೩ ಚಿಂತಾಮ. ೬೮-೧೮; 1378). 

(ಎತ್ತಿ * - ಕಾಣ) 

ಎತ್ತೀಯ (ಗು). ಹಣಕಾಸಿಗೆ ಸೇರಿದ ; ಐಶ್ವರ್ಯಕ್ಕೆ ಸಂಬಂಧಿಸಿದ ; ವಿತ್ತದ : 
ಧಾರ್ಮಿಕ ಆಚರಣೆಗೆ ಸಂಬಂಧಪಟ್ಟಿರುವ ಯಾವುದಾದರೂ ಆರ್ಥಿಕ, ವಿತ್ತೀಯ, 
ರಾಜಕೀಯ ಅಥವಾ ಇತರ ಲೌಕಿಕಕ್ರಿಯೆಯನ್ನು ವಿನಿಮಯಗೊಳಿಸಲು (ಭಾಧಾನ. ೧೫). 

[ಸಂ.] 

ಎತ್ತು "ಬಿತ್ತು' ನೋ. 

ಎತ್ತೇಶ (ನಾ). ಐಶ್ವರ್ಯಕ್ಕೆ ಒಡೆಯನಾದವನು ; ಕುಬೇರ : ಐರಾಮಹಾದೇವಿ 
ಯರುದರದೊಳಂ ಬರ್ಪ ಲೋಕೇಶನಂ ಬೆಚ್ಚರಮಾ ವಿತ್ತೇಶನಂ ಪೇಟ್ಟುದು 
(ಶಾಂತಿಪು. ೯-೧೬೨) ; ಸುರಪಂ ಮಂದಾರದಿಂದಚ್ಮುತನರುಣಸರೋಜಾತದಿಂ . . . 
ಪದ್ಮಜಂ ಹೇಮಪದ್ಮೋತ್ಕರದಿಂ ವಿತ್ತೇಶನುದ್ಯತ್ಕನಕಕುಸುಮದಿಂ ಮಾರುತಂ 
ದಿವ್ಯಸೌಗಂಧಿರಜಖೌಗಂಧದಿಂದರ್ಚಿಸೆ ನಿಜಪದಮಂ ಭರ್ಗನೊಪ್ಪಿರ್ದನಾಗಳ್‌ (ರಾಜಶೇ. 
೧೪-೧೬೫).' (ಸಂ.) 

ಎತ್ತೇಷಣ (ನಾ). ಹಣವನ್ನು ಪಡೆಯಬೇಕೆಂಬ ಬಯಕೆ ; ಶ್ರೀಮಂತನಾಗುವ 
ಅಪೇಕ್ಷೆ : ಪುತ್ರೇಷಣ ವಿತ್ತೇಷಣ ದಾರೇಷಣಂಗಳೆಂಬ ಈಷಣತ್ರಯವನುಳಿದು 
(ಆದವ. ಮು. ೯೧-೧೫೧); ವಿತ್ತೇ (ಪಾಕಾಂ. ಅರ್ಥೆೇ]ಷೂ ಪುತ್ರೇಷಣ ದಾರೇಷಣಮೆಂಬ 
ಈಷೂತ್ರಯದಿಂ (ಎವೇಕ. ೧೯೬). 1ಸಂ.] ಈ 

ಎತ್ಪತ್ತಿ (ನಾ). ಮೂಲ ; ಹುಟ್ಟು ; ವ್ಯತ್ಪತ್ತಿ : (62. (ಎ ಸಂ. ವೃತ್ಪತ್ತಿ] 

ಎತ್ಪನ್ನ (ನಾ). ೧. ಮೂಲನಾದವನು ; ಕಾರಣನಾದ ವ್ಯಕ್ತಿ : ಉದ್ಮಾನವನವನು 
ಕೆಡಿಸಿ ಕಳೆದಿರಲ ಮುನ್ನ ಮುಳ್‌ೌದವರಾರೆನುತ ವಿತ್ವನ್ನರನು ಶೊಲಗಿಸುತ ಸುರಪನ 
ಮನ್ನಣೆಯ ಗಂಧರ್ವಬಲ ಬೆರಸಿದುದು ಪರಬಲವ ' (ಕುವ್ಮಾಳ. ೧೯೯). 
೨. ಪರಿಣತನಾದವನು ; ನಿಷ್ಣಾತನಾದವನು : ಜಗನ್ನಿವಾಸನು ಕೃಷ್ಣನಿಂ 
ವಿತ್ವನ್ನರುಂಟೇ ಜಗಕೆ (ಕೊಗ್‌ಯ. ೬-೨೪). [ಆ ಸಂ. ವ್ಯತ್ಸನ್ನ] 

ಎತ್ಪನ್ನತೆ (ನಾ). ಹುಟ್ಟು ; ಮೂಲ ; ವ್ರತ್ಪನ್ನತೆ : ಮನ್ನಿಸದಿರವಿವೇಕವನು 
ವಿತ್ಪನ್ನತೆಗೆ ಕುಂದಹುದು ಹಬ್ಬುವುದಿನ್ನು ನಿಮ್ಮಭ್ಕುದಯಲತೆ (ತೊರರಾ. ೫-೩-೬೯). 

[< ಸಂ. ವೃತ್ತನ್ನತಾ। 

ವಿತ್ರಸ್ತ (ಗು). ೧. ಅಂಜಿದ ; ಭಯಗೊಂಡ : ಎತ್ರಸ್ತಕರ್ಮರಿಪುವ 
ಜಗತ್ವ್ವಯದೀಪಕನ ಕಾಣ್ಕೆಗೊಳಗಾದುದು ಲೋಕತ್ರಯಮುದನುಕ್ರಮದೊಳ್‌ 
ವೇತ್ರಾಸನರುಲ್ಲರೀಮೃದಂಗಸಮಾನಂ (ಆದಿ. ೧-೪೭) ; ವಿತ್ರಸ್ತಸಮಸ್ತನಿಶಾಟವರ್ಗ 
(ಪಂಚತಂ. ೧೨-೧೪). (ನಾ). ೨. ಹೆದರಿದವನು ; ಭಯಗೊಂಡವನು. ಸಂ.) 

ಎತ್ರಾಸ (ನಾ). ಅಂಜಿಕೆ ; ಭಯ ; ಭೀತಿ : ಧಾತ್ರಿಗಧಿಪತಿಯಪ್ಪುದೆಂದು ಭರತಗೆ 


೭೮೯೬ 


. ಆರ್ತೀವಂ | 


ಇದಕ್ನಿ 

ಪೇಳೆ ವಿತ್ರಾಸಭಕ್ತಿಯಿಂದಿಚ್ಚೆಗೈಯದೆ ಧರೆಯ ಶತ್ರುಘ್ನಸಹವಾಗಿ ಬಂದು ಶ್ರೀರಾಮನಂ 

ಕಂಡ ಕೈಕಾತ್ಮಭವನು (ವೆಂಕಾರಾ. ೧-೩೬-೧೩). [ಸಂ.) 
ಎತ್ರಾಸಿತ (ಗು). ಭಯವನ್ನುಂಟುಮಾಡಿದ : ಚತುರಾನನಸಂಸ್ಕಾರಸಂಯು 

ತೋಪನ್ಮಾಸವಿತ್ರಾಸಿತಪರಮತನುಂ . . . ಆಗಿ (ಚಂದ್ರಪು ೪-೮೦ ವ). [ಸಂ.) 

5|ಎದ (ಗು). ೧. ತಿಳಿದ ; ಅರಿತ ; ಬಲ್ಲ. (ನಾ). ೨. ತಿಳಿದವನು ; ಬಲ್ಲವನು ; 
ಜ್ಞಾನಿ 
ಮೂರ್ತಿಯೊಂಗ್‌ ದರ್ಶನಾರ್ಹವೆನುವ ವಿದರು, - ವಿಶ್ವಕರ್ಮ ಗುಡಿಯನೇಕೆ 
ಸಿಂಗರಿಸಿದನಿಂತು? ನುಡಿವರೆ (ಚಿಂತನ. ೩೭-೧೪). [ಸಂ.) 

ಎದಗ್ನ (ಗು). ೧. ಬೆಂಕಿಯಿಂದ ಸುಟ್ಟ ; ದಹಿಸಲ್ಪಟ್ಟ. ೨. ತಾಪಕ್ಕೆ 
ಗುರಿಯಾದ ; ತಪಿಸುವ. ೩. ಚೆನ್ನಾಗಿ ಬೆಂದ ; ಪಕ್ವವಾದ. ೪. ಹಾಳಾದ ; 
ನಾಶಗೊಂಡ. ೫. ನೊಂದ ; ಕಷ್ಟಕ್ಕೊಳಗಾದ. ೬. ವಂಚನೆಯಿಂದ 
ಕೂಡಿದ ; ಕಪಟದ: ತಿಳಿದದಂ ಮುಗ್ದೆಯಾ ತಂತ್ರಮಂ ಮುಗುಳುನಗೆ ನಕ್ಕನು 
ವಿದಗ್ಗಲಂಕೇಶ್ವರಂ (ಶ್ರೀಕಾಮಾ. ೨೪೫-೪೬೦). ೭. ವಿದ್ವತ್ತಿನಿಂದ ಕೂಡಿದ ; 
ಪಾಂಡಿತ್ಕವುಳ್ಳೆ : ವಿದಗ್ತ ವಿದೃಜ್ಜನಪಾರಿಜಾತಷಟ್ತರ್ಕ್ಕ. . . ಮಾಮಾಂಸ 
ಮಾನಸಸರೋವರ ರಾಜಹಂಸರ್‌ (ಸೌಇಇ ೫%. ೪೬-೧೭ ; 1072) : ಬನದೊಡಮೆ 
ಯೊಳಾದೊಲವ)ಂ ವ್‌ನಪಾಲನೊಳಾದ ಮೆಚ್ಚುಮಿುಕ್ಕೆಕ್ಕೆಯಿನಂದನುವಿಸೆ 
ವಿದಗ್ವಚತುರಾನನನಾದಂ ಪ್ರೀತಿವಿಕಸಿತಾನನನಾದಂ (ಮಲ್ಲಿಪು. ೫-೬೦). ೯. ಅರಗಿದ ; 
ಜೀರ್ಣವಾದ. ೧೦. ಸರಿಯಾಗಿ ಅರಗದಿರುವ, - ಪಚನವಾಗದ. 
೧೧. ಗೌರವಕ್ಕೆ ಪಾತ್ರವಾದ. ೧೨. ಸೊಬಗಿನಿಂದ ಕೂಡಿದ ; ಚೆಲುವಾದ; 
ಸುಂದರವಾದ : ವಿದಗ್ದಸುರಸುಂದರೀನಯವಸುಂದರಂ ನಿನ್ನ ರೂಪಿದೆತ್ತ 
(ಅಪ ೧೩-೮೪). (ನಾ). ೧೩. ಪಂಡಿತ ; ವಿದ್ವಾಂಸ : ಎಟಜನಕ್ಕೆ ತೊಡರ್ವ 
ಚಾರಿಯೆನಿಪ ಸೂಳೆಗೇರಿಯಿಂ ವಿದಗ್ನಹೃದಯಹಾರಿಯಿಂ . . . ಸಮಸ್ತವಸ್ತುಭುವನದಿಂ 
(ಪಂಪಭಾ. ೧-೫೮ ರಗಳೆ) ; ಸಿರಿಯನುಳ್ಳವನೇ ವಿದಗ್ವನು ಸಿರಿಯನುಳ್ಳವನೇ ಮಹಾತ್ಮನು 
೬ * . ಸಿರಿರೆಹಿತ ಶಿವನಾದೊಡಾಗಲಿ ಸರಕು ಮಾಡದು ಲೋಕವು (ಕುವ್ಮಾಉ. ೩-೩೮). 
೧೪. ನಿಪುಣನಾದವ'ನು ; ಚತುರ : "ವಿದಗ್ಗತನ' ಪರಾ. 
೧೫. ವಂಚನೆಯಿಂದ ಕೂಡಿದವನು ; ಕಪಟಿ : "ವಿದಗ್ನಶರಣ' ಪರಾ. 
೧೬. ಅಜೀರ್ಣದಿಂದ ಉಂಟಾಗುವ ಒಂದು ಬಗೆಯ ರೋಗ : ಅಜೀರ್ಣವೆಂಬ 
ವಿಷೂಚಿಯು ಆಮವೆಂದು, ವಿದಗ್ಧವೆಂದು, ವಿಷ್ಕಂಭವೆಂದು ಮೂಲುವಿಧವಾಗಿರ್ಪುದು. 
ಎದೆಯುರಿತ ಕಾಣಿಸುವುದು ವಿದಗ್ಧವೆನಿಸಿಕೊಂಬುದು (ಸಕವೈೆ. ೬೫೮). [ಸಂ.) 

30| ವಿದಗ್ವತನ (ನಾ). ಜಾಣತನ ; ಚತುರತೆ ; ಕೌಶಲ : ತರಳೆ ಮನ್ಮಥನಂಕ 
ಕಾರ್ತಿಯೊ ಅರರೆ ಎನಲಾ ಮುಗ್ದಮಿಂಡನ ಚರಣಯುಗಳಕ್ಕೆಆಗಿ ತನ್ನ ವಿದಗ್ಧತನ 
ವೆಸೆದು ಪಡಿಗವಂ ತರವೇಳ್ದು (ಬಸಪು. ೧೨-೬). (ವಿದಗ್ಧ 3 - ತನ] 

ವದಗ್ವತೆ (ನಾ). ೧. ಪಾಂಡಿತ್ಯ ; ಜ್ಞಾನ : ಪರಮಪದಾರ್ತನಿರ್ನಯಮನಾಂತ 
ವದಗ್ತತೆ ದುರ್ನ್ನಯಂಗಳೊಳ್ಳರಿಚಯಮೆಂದುಮಿಲ್ಲದತಿಮುಗ್ದತೆ ತನ್ನಿನಿಯಂಗೆ 
ಚಿತ್ತದೊಳ್‌ (ಎಕ. ॥.೧೨೮-೮ ; 1121). ೨. ಕುಶಲತೆ ; ನೈಪುಣ್ಯ. (ಸಂ. ವಿದಗ್ಧತಾ। 

ವಿದಗ್ಗವೃತ್ತಿ (ನಾ). ಪ್ರೌಢಿಮೆ ; ಪ್ರಾವೀಣ್ಮ ; ಚತುರತೆ : ಮತ್ತನುಜೆಯರುಧ್ವ 
ನರ್ತನದ ಗೀತದೊಳಾದ ವಿದಗ್ಹವೃತ್ತಿಯಂ ಪರಿವೀಕ್ಷಿಸುವುದು ನೀಂ 
(ನೇಮಿಪು. ೩-೧೭೪). (ಸಂ.] 

ಎದಗ್ಗಶರಣ (ನಾ). ೧. ಪಂಡಿತರಿಗೆ ಆಶ್ರಯವಾಗಿರುವವನು. ೨. ವಂಚಕರಿಗೆ 
ಆಶ್ರಯವಾಗಿರುವವನು. ೧,೨ : ಆ ನೃಪಂ ಸಪ್ತಾಂಗಸಂಗಿಯಾಗಿಯುಂ ಸಪ್ತಾಂಗ 
ಸಂಗಿಯಲ್ತು . . . ವಿದಗ್ದಶರಣನಾಗಿಯುಂ ವಿದಗ್ವಶರಣನಲ್ಲು (ಪುಷ್ಪಪು ೯-೩೯ ವ). 

[ಸಂ.] 

ವಿದಗ್ಲಾಜೀರ್ಣಜ್ವರ (ನಾ). ಅಜೀರ್ಣದಿಂದ ಉಂಟಾಗುವ ಒಂದು ಬಗೆಯ 
ಜ್ವರ : ಅಜೀರ್ಣಜ್ವರವು ಮೂರು ತೆರನಾಗಿರುವುದು . . . ಪಿತ್ತದೋಷದಿಂದ ಹುಟ್ಟಿದ 
ಅಜೀರ್ಣಜ್ವರವು ವಿದಗ್ನಾಜೀರ್ಣಜ್ವರವೆಂದೂ ಹೇಳಲ್ಪಟ್ಟಿದೆ (ಸಕವೈೆ. ೧೦೦). [ಸಂ.] 

ಎದಗ್ಗೆ (ನಾ). ೧. ಚತುರಳಾದವಳು ; ಜಾಣೆ : ಕಾಂತನಂ ಮೆಚ್ಚಿಸಲ್‌ ವಿದಗ್ಗೆ 


: ಸಕಲಮಂತ್ರಾಸ್ತವಿದನೀ ರಣಕಲಾಪಂ೦ಡಿಸಲ (ಶ್ರೀರಾಮಾ. ೩೦-೭೪) : 
3 


10 


3s 


40 


45 


ವಿದತ್ತೂರ್‌ 


ಪುರುಷಾಯಿತಂ ತಗುಳೆ ನರ್ತಕೀಲೀಲೆಯಿಂದದೊಂದು ಪೊಸಗಾರ ಸೋಗೆನವಿಲಾಟಮಂ 
ತಾಳ್ಡಿದಳ್‌ (ಆದಿಪು. ೧೨-೧೪) ; ಓದಿಸದಿರ್‌ ಗಿಳಿಯಂ ನಿನ್ನೀ ದಂತಮನೆಸೆವ 
ದಾಡಿಮಾಬೀಜಂಗೆತ್ತಾದರದಿಂ ಕರ್ದುಕುಗುಮೆಂದೋದಿಸುತಿರ್ದಳ್‌ ವಿದಗ್ಗೆ 
ಮುಗ್ದೆಯನೊಲವಿಂ (ಗಿಂಕ. ೪-೧೨೬). ೨. ತಾಪಕ್ಕೆ ಗುರಿಯಾದವಳು ; 
ತಪಿಸುತ್ತಿರುವವಳು : ಮುಗ್ದೆ ಭವದ್ವಿರಹದೊಳೆ ವಿದಗ್ದೆಯೆ ತಾನಾದಳಿಂದು ನೀಂ 
ನೆರೆದೊಡೆ ಕೇಳ್ಸ್ನಿಗ್ಹತೆಯಿಂದೆ ವಿದಗ್ದೆಯೆ ಮುಗ್ಗೆಯೆನಿಪ್ಪಳ್‌ ಬಳಿಕ್ಕಿದೇನಚ್ಚರಿಯೋ 
(ರಾಜಶೇ, ೧೧-೧೦೨). ಸಂ. ವಿದಗ್ಗಾ) K 

ವಿದತ್ತೂರ್‌ (ನಾ). ಒಂದು ಸ್ವಳದ ಹೆಸರು : ಕದಮ್ಪೂರಾ ನಾಲ್ಪದಿನ್ಪರು 
ವಿದತ್ತೂರು ನಾವಿದ ಪನ್ನೆಮು ಆಲಯ ಈರೆದೆತ್ತರಾ ಪೊರುಳ್ತ x೬೬ ಅ ಮುನಿಗಿತ್ತು 
(ಎಕ. ೫. ಕೋಲಾರ. ೭-೬;760). (2? + ಊರ್‌] 

ವಿದರ್ಭ (ನಾ). ೧. ಒಂದು ದೇಶದ ಹೆಸರು ; ೫ ಈಗಿನ ಮಧ್ಯಪ್ರದೇಶದ 
ಬಿರಾರ್‌ : ಕಳಿಂಗಕುರುನೇಪಾಳನಿಷಧವಿದರ್ಭಧರಣೀಪಾಲತತಿ ಸಂದಣಿಸಿದುದು 
ಸಾಕೇತನಗರಿಯಲಿ (ತೊರರಾ. ೧-೭-೧೮) ; ವಿದರ್ಭನರನಾಥ ರಥಾಂಗಸುಧಾಮಯೂಖ 
ಪರಾಕು (ಯಾದಚಂ. ೩-೧ ವ). ೨. ವಿದರ್ಭ ದೇಶದ ದೊರೆ : ಅಳಿಯನನು ಕಾಣದೆ 
ವಿದರ್ಭನು ತೊಳಲಿಸಿದನನುಚರರ ನಾನಾಹಳುವದಲಿ ಹಳ್ಳಿಯಲಿ (ತೂರರಾ. ೩-೨-೧೬). 
೩. ವಿದರ್ಭದೇಶದ ವ್ಯಕ್ತಿ. ೪. [ಕಾವ್ಮಮಾ) ಕಾವ್ಮರಚನೆಯ ಮೂರು 
ರೀತಿಗಳಲ್ಲಿ ಒಂದು ; ಮಾಧುರ್ಯವ್ಕಂಜಕವಾದ ವರ್ಣಗಳಿಂದ ಕೂಡಿದ್ದು, 
ದೀರ್ಪಸಮಾಸಗಳಿಲ್ಲದಿರುವ ಲಲಿತವಾದ ಶೈಲಿ : ಪದರಚನಾತಿಶಯಂ ರೀತಿ 
ದಲದುವುಂ ನಿಯತವರ್ಣಗುಂಘನಗುಣದೊಂದೊದವಿಂ ಮೂದೆಜನಕ್ಕುಂ ವಿದರ್ಭ 
ಪಾಂಚಾಲ ಗೌಡವಿಷಯನಿಬದ್ದಂ (ಕಾವ್ಯಾವ. ೭೮೧). [ಸಂ.] 

ವಿದರ್ಭಜೆ (ನಾ). ೧. ವಿದರ್ಭರಾಜನ ಮಗಳು. ೨. ದಮಯಂತಿ. 
೩. ಅಗಸ್ತ್ಯನ ಹೆಂಡತಿ ; ಲೋಪಾಮುದ್ರೆ. ೪. ಕೃಷ್ಣನ ಹೆಂಡತಿ ; ರುಕ್ಮಿಣಿ. 

(ಸಂ. ವಿದರ್ಭಜಾ] 

ವಿದಲ, ವಿದಳ (ಗು). ೧. ಎರಡಾಗಿ ಹೋಳಾದ ; ಸೀಳಿದ. ೨. (ಹೂವು 
ಮುಂತಾದುವುಗಳಂತೆ) ಅರಳಿದ ; ಬಿರಿದ. (ನಾ). ೩. ಹೋಳು ಮಾಡು 
ಎಕೆ ; ಸೀಳುವಿಕೆ. ೪. ಯಾವುದಾದರೊಂದು ವಸ್ತುವಿನ ಚೂರು; ತುಂಡು. 
೫. ಸೀಳಿದ ಬಿದಿರಿನಿಂದ ಮಾಡಿದ ಬುಟ್ಟಿ. ೬. ಎರಡು ಬೇಳೆಯಾಗುವ 
ತೊಗರಿ, ಕಡಲೆ ಮುಂತಾದ ಕಾಳು ; ದ್ವಿದಳ ಧಾನ್ಯ. ವಿದಳ : ೫. ಎಲೆ 
ಹೇರು ೧೦೦ಕೆ ವಗ ೨ವಿದಳ ಹೇರು೧೦೦ಕೆವಗ ೨... ವಿದಳದ ಹೇರು ದವಸದ 
ಹೇರುಯಿವು ಮುನ್ನಾದ ಸಮಸ್ತ ಬೆವಹಾರಕೆ (ಎಕ. ೫11 ಸಿರಾ. ೭೬-೮ ; 
೬. ""ವಿದಳಂ ಪರ್ಪಾಖ್ಯಂ'' (ವಸ್ತುಕೋ. ೯೫-೨೧) ; ರಸಭಂಡವೈದು ವಿದಳವಿಪ್ಪತ್ತೈದು 
. . ೬ ದೆಶೆದಿಕ್ಕಿನ ಕಾಲ್ಲಡೆಯಲುವತ್ತಾಲುಕೋಟಿ (ಶಿವಗೀ. ೧೮೯-೯೪೬) ; ಉಪ್ಪು ಹುಳಿ 
ಬೆಲ್ಲ ಯೆಂಣೆ ತುಪ್ಪ ವಿದಳ ಬೂಸಕಾಯಿ . . . ಜವಳಿ ಮುಂತಾಗಿ (ಎಕ. 11. ಶಿವಮೊ. 
೨೮-೧೬; 1670). ೭. ನಿವಾರಣೆ ; ಪರಿಹಾರ : ಜೀವಾದಿ ಪದಾರ್ಥಂಗಳೊಳಾವುದು 
ಸಂದಿಗ್ಹಮಾದೊಡಂ ಬಲಗೊಳೆ ಭವ್ಕಾವಳಿಗೆ ವಿದಳಮಕ್ಕುಂ ದೇವನನೀ ಶೀರ್ಥಕರನ 
ಪುಣ್ಮಮಗಣ್ಮಂ (ಆಜಪು. ೫-೭೦). [ಸ0.] 

ವಿದಲನ, ವಿದಳನ (ಗು). ೧. ಸೀಳುವ ; ಹೋಳುಮಾಡುವ. ೨. ನಾಶ 
ಮಾಡುವ ; ಧ್ವಂಸಗೊಳಿಸುವ. (ನಾ). ೩. ಸೀಳುವಿಕೆ ; ಎರಡು ಭಾಗಗಳಾಗಿ 
ಹೋಳು ಮಾಡುವಿಕೆ. ೪. ನಾಶ ; ಧ್ವಂಸ. ೫. ನಾಶಮಾಡಿದವನು ; 
ಧ್ವಂಸಗೊಳಿಸಿದವನು : ಶ್ರುತಿಪುಟಲಲಿತಾಕಲಿತಭುಜಂಗಮ ಹೃದಯಂಗಮ 
ಪಂ :.ದ್ಮಾನಂಗಮದವಿದಲನ . . . ಮಹಂತಜಯ (ಇದ್ಭದೇ. ೨-೧). ವಿದಳನ: 
೧. ವೈರಿಭವಿಗಜವಿದಳನೋದ್ಭತಸಿಂಹ ಲಂಕಾನಗರನಿರ್ದಹನ . . . ಭುವನಪ್ರಾಣಜಂ 
ವಂದೆ (ತೊರರಾ. ೧-೧-೪). ೨. ಬೊಮ್ಮಿದೇವನು . . . ಇರ್ಪನುರುಸಂಸಾರ 
ಮಾಯಾದರ್ಪವಿದಳನಮೂರ್ತಿ (ಬಸಪು ೩೧-೧). ೩. ವಿದಳನ . . . ದುರ್ಭೊೋಗ್ಮ 
ನಾನಾವಿಧಾಸಂಖ್ಕಾತತೀವ್ರವೇದನಾರೂಪಂಗಳಾಗಿ ಶಿವದ್ರೋಹಿಗಳಿಗೆ ನಿಷ್ಕಾರುಣದಿಂ 
ಮಾಳ್ಪ ಶಿಕ್ನಾಲೇಶಮೆಂದೆನಿಸಿ (ವಿವೇಕ. ೧೮೧). ೪. ದಾನವರ ದಳವನ್ನು ವಿದಳನ ಮಾಡುವ 


1379). 


೭೮೯೭ 


40 


ವಿದಳಿಸು 


ರುದ್ರನಾಮದಲ್ಲಿ ಮೃತಸಂಜೀವಿನಿಯ ಅಮೃತಧಾರೆಯು ಹರಿಯುತ್ತದೆಂದು ತೋರುತ್ತದೆ 
(ಕೋಹಿನೂ. ೧೪). [ಸಂ.] 

ಎದಲಿತ, ವಿದಳಿತ (ಗು). ೧. ಸೀಳಲ್ಪಟ್ಟ ; ಹೋಳಾದ : ಆಕಾಶಂಬರಂ ಪರ್ವಿದ 
ಮಣಿಮಯಕೂಟಂಗಳಿಂದಲ್ಲಿಮಾದ್ಯದ್ರದನೀಂದ್ರ ಸ್ನೂಲದಂತಾಹತಿವಿದಲಿ (ಪಾಕಾಂ. ೪]ತ 
ಗೋಶೀರ್ಷಸಾರದ್ರವಾಮೋದದಿನೆತ್ತಂ ಗಂಧವಾಹಂ ಮಗಮಗಿಸೆ ಬೆಡಂಗೀ 
ನಗೇಂದ್ರೋಪಕಂಠಂ (ಆವಿಪು. ೧೩-೬೮). ೨. ಅರಳಿದ ; ಬಿರಿದ ; ವಿಕಸಿತವಾದ : 
ವಿದಲಿ(ಪಾಕಾಂ. ಳಿ)ತಪುಷ್ಪಮಾಲಿಕೆಗಳಿಂ ಮಳಯೋದ್ಬವದಿಂ ತೊಳಪ್ಪ ರನ್ನದ 
ತೊಡವಿಂದಳಂಕರಿಸಿ (ಚಂದ್ರಪು. ೬-೮೦); ವಿದಲಿತ ಪುಷ್ಪಸೌರಭದಿನಚ್ಶುತಕಲ್ಪದ 
ಶುಕ್ಲಲೇಶೈ ಲೆಪ್ಪದ ಕರು ವಜ್ರದಂಡದ ಬಲಂ ಪೊಳೆಪುದ್ದತತಿಗ್ಮರೋಚಿ ಬಣ್ಣದ ರುಚಿ 
ಮಿಂಚು ಮಿಂಚು ಪೆಅಕಣ್ತೆಅವಾಗಿರೆ (ಅನಂಪು. ೬-೧೮). ವಿದಳಿತ: ೧. 
ಹರಿವಿದಳಿತಮದಗಜ ಕುಂಭರಕ್ತಸಿಕ್ತಾರ್ದ್ರಮಾಕ್ತಿಕಪ್ರಕರದವೋಲ್‌ ಕರಮೆಸೆವ 
ದಾಡಿಮಾಬೀಜರಾಜಿಯಿಂ ತೆಗೆದು ರಸವನಾಸ್ಟಾದಿಸಿದೆಂ (ಕಾದಂಪೂ. ೮೭). ೨. ವಿದಳಿತ 
ನುತ ಶತಪತ್ರದ ಪುದುವಿನೊಳಿರದಗಲೆವೋದ ಹಂಸನನಅಸಲ್‌ ಪದೆದೆಳಸುವ 
ಪೆಣ್ಣಂಚೆಯ ಪದ ಕೊರಲಿಂಚರದ ಸರಮೆ ಸವಿ ಕಿವಿಗಿದಚೊಳ್‌ (ಪಂಪಭಾ. ೫-೫೬) ; 
ವಿದಳಿತ ಪದ್ಮಸೌರಭಕೆ ಸಂದಣಿಗೊಳ್ಳ ಮಧುವ್ರತಪ್ರತಾಪದಿಂ. . . ಒಪ್ಪುವುದೊಂದು 
ಪೂಗೊಳಂ (ಗಿರಿ5. ೪-೧೬). (ನಾ). ೩. ಸೀಳಿದುದು ; ಹೋಳುಮಾಡಿದುದು. 
೪. ಚಿಗುರಿದುದು. ೩,೪ : ವಿದಳಿತವಾದ ಕಂಟಕಕದಂಬದಿನುರ್ಬಿದ 
ವಾಹಿನೀಸಮೂಹದಿನಭಿವೃದ್ಧಿವೆತ್ತ ಭುವನಾಶ್ರಯದಿಂ . . . ಎಸೆದತ್ತು ರಾಜ್ಯವಿಭವಂ 
ಜಳದಾಗಮ ಚಕ್ರವರ್ತಿಯಾ ೫. ಚದುರಿದುದು ; 
ಚಲ್ಲಾಪಿಲ್ಲಿಯಾದುದು : ಕಲಿತ ಒಲ ಶತಕೋಟಿಗಿದಿರಾಗಳಿದವದ್ರಿಗಳಂತೆ 
ಹರಿಪದವಳಯ ವಿದಳಿತವಾಯ್ತು ಮೇಘವ್ರಾತದಂದದಲಿ (ಕುವ್ಮಾಭೀ. ೭-೯). (ಸಂ.] 

ವಿದಲಿತವನರುಹ (ನಾ). ೧. ಅರಳಿದ ತಾವರೆ. ೨. [ಛಂದ] ವರ್ಣ 
ಛಂದಸ್ಸಿನಲ್ಲಿ ಪ್ರಸಿದ್ಧವಾದ ಇಪ್ಪತ್ತಾರು ಬಗೆಯ ಛಂದಸ್ಸುಗಳಲ್ಲಿ 
ಇಪ್ಪತ್ತೈದನೆಯ ಅಬಭಿಕೃತಿ ಎಂಬ ಛಂದಸ್ಸಿನ ಒಂದು ವೃತ್ತ: 
ಅದಿತಿಜಪುರಮದಕರಿಗಣನಿವಹದೊಳೆಸೆದೊಡನಿರೆ . . . ವಿದಲಿ (ಪಾಕಾಂ. ೪) ತವನರುಹ 
[ಪಾಠಾಂ. ಸರಸಿಜ] ವನಮೆನಲೆಸೆದುದು (ಛಂದೋಂಬು. ೨-೧೯೫). (ಸಂ.] 

ಎದಲೆ (ನಾ). ದ್ವಿದಳಧಾನ್ಮ : ಎದಲೆ ಪೈಕ ಗೋಧಿ ಕಡಲೆ ಎಳ್ಳು ಅಗಸೆ 
. . ೬ ಹುರವಲ್ಲಿ ಮುಂತಾದ ಧಾನ್ಮಕ್ಕೆ ಪ್ರತಿಹೇಚೊಂದಕ್ಕೆ ಹಾಗ (ಎಕ.೪, ಬೇಲೂರು. 
೬೫-೯೪; 1382). [ಸಂ. ವಿದಲ] ಕ 

ವಿದಳ "ವಿದಲ' ನೋ. 

ಎದಳನ "ವಿದಲನ' ನೋ. 

ವಿದಳಹುಗ್ಗಿ (ನಾ). ಹೆಸರು ಮುಂತಾದ ಬೇಳೆಯನ್ನು ಅಕ್ಕಿಯೊಂದಿಗೆ ಹಾಕಿ 
ಮಾಡುವ ಒಂದು ಬಗೆಯ ಖಾದ್ಮ : ಎರಡುಮಾನುದಕೊಮ್ಮಾನ ವಿದಳವ 

` ಹಾಕಿಯರೆಬೆಂದ ಸಮಯದೊಳು ಸರಿಯಕ್ಕಿಯಂ ಹೊಯಿವುತ . . . ತೆಂಗಾಯ 

ತುಜುವಲಂ ತೆಗೆದು ಮತ್ತಾ ವಿದಳಹುಗ್ಗಿಯೆಂದೊಲಿದು ಹೆಸರಂ ಕರೆವುದು 
(ಸೂಪಶಾ. ೩-೪). (ವಿದಳ (ಇ ವಿದಲ) 4 ಹುಗ್ಗಿ (ಆ ಪುಟ್ಲಿ)] 

ವಿದಳಾನ್ನ (ನಾ). ಇ ವಿದಳಹುಗ್ಗಿ : ಅಪರಿಮಿತಮಪ್ಪ ವಿದಳಾನ್ನ ಪತ್ರಫಲಶಾಕ 
ಭೋಜನಂಗಳ ವಿಷಮುಂ ವೃಪಗತಮಂಬಿಲದಧಿಯಿಂಗುಪಶಮಮಕ್ಕುಂ (ಖಮದ. 

(ಸಂ. ವಿದಲಾನ್ನ] 

ವಿದಳಿತ "ವಿದಲಿತ' ನೋ. 

ವಿದಳಿತಸರಸಿಜ (ನಾ). ಎ ವಿದಲಿತವನರುಹ ೨ : ಅದಿತಿಜಪುರಮದಕರಿಗಣ 
ನಿವಹದೊಳೆಸೆದೊಡನಿರೆ . . . ವಿದಳಿತಸರಸಿಜವನಮೆನಲೆಸೆದುದು (ಛಂದೊಂಬು. 
೨-೧೯೫). [ಸಂ. ವಿದಲಿತಸರಸಿಜ] 

ವಿದಳಿಸು (ಕ್ರಿ). ೧. ಸೀಳು ; ಎರಡು ಭಾಗಮಾಡು : ವಿದಳಿಸೆ ಘನದಂತಿ 
ಬಿಸಿಲ್ಲುದುರೆಗಳಂ ಪನಿತು ಪೆತ್ತ ನೆತ್ತರ ಪನಿಯಂದದಿನಲ್ಲಲ್ಲಿಗೆ ಕಣ್ಣೊಳಿಸಿದತ್ತು 
ಕಾರ್ಮುಕದೊಳಿಂದ್ರಗೋಪಕಳಾಪಂ (ಜಗವ. ೪-೧೩): ೨. ನಾಶಮಾಡು ; 


(ಜಗವ. ೪-೩೫). 


೨-೧೩೫). 


ವಿದಾಯ 


ಇಲ್ಲವಾಗಿಸು ; ಧ್ವಂಸಗೊಳಿಸು : ಮದನಮದಾಂಧಕಾರಮನದಿರ್ಪಿ ಮಹೋದ್ಧತ | | 
ಮೋಹಮಲ್ಲನಂ ವಿದಳಿಸಿ (ವರ್ಧಪು. ೧೫-೮೬) ; ವಿದಳಾನ್ನ ಸರ್ವಶಾಕಂ ಕದಶನ | | 
ಮಿವನುಂಡವರ್ಗೆ ಶುಂದಿಗಳುಂ ತಕ್ರದೊಳೊಂದಿದ ಭಯಮುಂ ಮೇಣ್‌ ವಿದಳಿಸುಗುಂ 
ತದ್ಧಿಷಂಗಳಂ (ಖಮದ. ೨-೧೩೬). [ವಿದಳನ (ಐ ವಿದಲನ) *- - ಇಸ್ಕು] 

ವಿದಾಯ (ನಾ). ಮನೆಗೆ ಬಂದ ಅತಿಥಿ, ಬಂಧು ಮುಂತಾದವರನ್ನು ಕಳುಹಿಸಿ | 5 
ಕೊಡುವಿಕೆ ; ಬೀಳ್ಕೊಡುಗೆ : ನೋವು ಕೊಡುತ್ತಿದ್ದುದು ಆ ವಿದಾಯ. . . ಆದರೆ 
ಶ್ರೀಧರನಿಗೆ ಅದು ಅತ್ಯಂತ ಪ್ರಾಮಾಣಿಕವಾದ ವಿದಾಯ (ವಾತ್ತಲ್ಮ. ೨೮) ; ಕಣ್ಣುಗಳಿಂದ 
ಧಾರಾಕಾರವಾಗಿ ಅಶ್ರುಜಲ, ವಿದಾಯದ ಸಮಯವನ್ನು ನೆನೆದು, ಸುರಿಯುವುದೂ 
ಕಾಣಿಸಿತು (ಅಳ. ೮). [ಎ ಅರ. ಬಿದಾಅ , ವಿದಾಆ ; ಹಿಂ. ಮರಾ. ವಿದಾ, 
ವಿದಾಈ, ಬಿದಾ, ಬಿದಾಈ. / ಸಂ. ವಿದಾಯ] 

ವಿದಾರಕ (ಗು). ೧. ಸೀಳುವ ; ಹೋಳುಮಾಡುವ. ೨. ನಾಶಮಾಡುವ. 
(ನಾ). ೩. ಸೀಳುವಂತಹುದು ; ಒಡೆಯುವಂತಹುದು : ಹೃದಯವಿದಾರಕ 
ವಾದ ಈ ಜ್ಞಾತಿವೈರವನ್ನು ನೋಡಿ ತಾನು ಹೇಗೆ ತಾನೆ ಸೈರಿಸಬಹುದು (ಭೀಷ್ನಚ. ೭೩). 
೪. ಸೀಳುವವನು ; ಹೋಳುಮಾಡುವವನು : ಭೂರಿಕಳಾವಿಬೋಧಿತ ಸುಧಾಕರ 
ರೂರ್ಜಿತಸಾಧುಸಂಘನಿಸ್ತಾರಕರಂಗಜಾತಮಹಿಜಾತವಿದಾರಕರ್‌ (ಸುಕುಮಾ. ೧-೨೨). 
೫. ನಾಶಗೊಳಿಸುವವನು ; ಧ್ವಂಸಮಾಡುವವನು : ದಾರಕರೂಪದೆ 
ಜಿನವೃಂದಾರಕನೊಡನೊಡನೆ ಬಾಲಕೇಳಿಗಳಂ ವೃಂದಾರಕರೆ ಮಾಡಿ ದುರಿತವಿದಾರಕನ 
ಮನಕ್ಕೆ ಮಾಡಿದರ್‌ ಸಂತಸಮಂ (ಆಜಿಪು. ೫-೭೨). ಪ್ರವಾಹದ ಮಧ್ಯದಲ್ಲಿದ್ದು 
ನೀರನ್ನು ವಿಭಾಗಿಸುವ ಮರ ಅಥವಾ ಕಲ್ಲುಬಂಡೆ: ""ಕೂಪಕ, ವಿದಾರಕ- 
ಹೊನಲನ್‌ ಇಬ್ಬಗೆ ಮಾಡುವ ಕಡಲು'' (ನಾಚರಾ. 8). ೩. ಬತ್ತಿದ ನದಿಯೊಳಗೆ |20 
ತೋಡಿದ ಹಳ್ಳ ,--ತಗ್ಗು: ""ಕೂಪಕಾಃ , ವಿದಾರಕಾಃ -- ೨ ಚಿಲುಮೆಗಳಾಗಿ | 
ತೋಡಲ್ಪಟ್ಟ ಮರಳ ಹಳ್ಳ ಮುಂತಾದವುಗಳು, ನೀರೂರಿ ಬರುವ ಹಳ್ಳಗಳು'' | 
(ಸಿದ್ಧಾಂತಿ. ೩೪). ಆ. ಉಪ್ಪುಮಣ್ಣಿನ ನೆಲ ; ಚೌಳುಭೂಮಿ. (ಸಂ. 

ವಿದಾರಣ (ಗು). ೧. ಸೀಳುವ ; ಹೋಳುಮಾಡುವ ; ವಿಭಾಗಿಸುವ : ಬ್ರಾಹ್ಮಣ | 
ಕ್ಷತ್ರಿಯರ ನಡುವೆ ಈ ಚಿತ್ತಗತಬೇದ ಒಂದು ಎಲ್ಲೆಯನ್ನು ಮುಟ್ಟಿ ವಿಚ್ಛೇದ 
ವಿದಾರಣರೇಖೆಯಿಂದ ಸಾಮಾಜಿಕ ವಿಪ್ಲವದ ಅಗ್ನಿಜ್ಪಾಲೆ ಧಗಧಗಿಸತೊಡಗಿತು 
(ನಿಬಂಧ. 1. ೧೦೧). (ನಾ). ೨. ಸೀಳುವಿಕೆ ; ಎರಡಾಗಿ ಕತ್ತರಿಸುವಿಕೆ :! 
ಶೂಲಾರೋಹಣಕ್ರಕಚವಿದಾರಣಕಾರಾಗಾರವಿನಿವೇಶನಸರ್ವಸ್ವಹರಣಾದಿಗಳಂ ಇಲ್ಲಿಯೆ 
ಪಡುಗುಂ (ತತ್ತ್ವಪ್ರ. ೨೩೧). ೩. ಸೀಳುವಿಕೆಯಿಂದುಂಟಾದ ಗಾಯ : ಹದುಳಿಸಿ 
ನ್ನಂಜದಿರು ಬಾಣೌಘದ ವಿದಾರಣವಿದು ವಿಚಾರಿಸಲೆದೆ ಬಿರಿದು ತಾ ನೊಂದೆನಿದೆ 
ನೋಡೆನ್ನ ಗಾಯವನು (ಕುವ್ಕಾವಿ. ೮-೫೭)..೪. ಪೀಡಿಸುವಿಕೆ ; ಹಿಂಸೆಗೊಳಿಸುವಿಕೆ. 
೫. ಕೊಲ್ಲುವಿಕೆ ; ಸಾಯಿಸುವಿಕೆ : ಶ್ರವಣವಿವರದೊಳ್‌ ತಪ್ತಾಯಸಮಂ ಪೊಯ್ದಂೆ 
ದಾರಕವಿದಾರಣಮುಂ ದಾರಪರಾಬ'ವ್‌ಮುಂ ತನಗಲಲನೆರ್ದೆವಟಲುಮ 
ನೊದವಿಸೆ (ಪಂರಾಮು. ೯-೪೬ ವ). ೬. ನಾಶಮಾಡುವವನು; ಧ್ವಂಸಗೊಳಿಸು 
ವವನು: ಗುಣರಹಿತಶಂಕರ ತರುಣಚಂದ್ರಚೂಡವಾರಣ ದನುಜವಿದಾರಣ . . . 
ಫಣಿರಾಜಕಂಕಣ ಸಲಹು (ಉದ್ಭದೇ. ೩-೫೦): ಮಾರಿದರಿನೃಪಮದವಿದಾರಣ . . . ಆ 
ಜಯಂಧರರಾಜ ರಾಜಿಪನು (ನಾಗಪ. ೨-೧೦೧). ೭. ಕಾಳಗ ; ಯುದ್ಧ : "ಸಮಿತಿ 
ಸಂಗ್ರಾಮಂ. . . ವಿದಾರಣ ಯುದ್ಧಂ . . . ಸಂಖ್ಯಮೆಂದೆನಲು ಕಾಳೆಗಕೆ ನಾಮಮಕ್ಕುಂ'' 
(ಮಂಗರಾ. 6೫-೨೮). ಆ; ಒಂದು ಬಗೆಯ ಮರ ; ಕಣಗಿಲೆ. ೯. [ಜೈನ] ಪಂಚ 
ವಿಂಶತಿಕ್ರಿಯೆಗಳಲ್ಲಿ ಒಂದು: ಪಂಚವಿಂಶತಿಕ್ರಿಯೆಗಳು -- ೧ ಸಮ್ಮಕ್ಷಕ್ರಿಯೆ 
. .- ೧೮ ವಿದಾರಣ (ಆಲಸ್ಕದಿಂದ ಶ್ರೇಯಸ್ಕರ ಕ್ರಿಯೆಯನ್ನು ಮಾಡದಿರುವುದು ಮತ್ತು 
ಅನ್ಕರ ಪಾಪಕರ್ಮವನ್ನು ಪ್ರಕಟಿಸುವುದು) (ಜೈನಧ. ೬೪). [ಸಂ.) 

ವಿದಾರಣಂಗೆಯ್‌ (ಕ್ರಿ). ಸೀಳು; ಭೇದಿಸು : ಮದವತ್ಮರಿಗಳ ಬಿದುವಂ 
ಎದಾರಣಂಗೆಯ್ದು ಕೊಲ್ಬ ಕಂಠೀರವಕಂ ಕದನದೊಳರಿನೃಪರಂ ಕೋಪದೆ ಕೊಲ್ವೆನಗಂ 
ಸಹಾಯಮೆಂಬರುಮೊಳರೇ (ಗದಾಯು. ೩-೪೮). (ವಿದಾರಣ 4 ಕೆಯ್‌,) 

ವಿದಾರ್ಮಿ, (ಗು). ೧. ಸೀಳುವ; ಭೇದಿಸುವ. (ನಾ). ೨. ನಾಶಮಾಡುವವನು : 


25 


30 


40 


45 


೭೮೯೮ 


ಏದಿಕ್ಕು 


ಸಹಜದೊಳ್‌ ವೈರಿವೀರವಿದಾರಿಯುಂ ಆಜೇಯನುಮಪ್ಪ ದಮಿತಾರಿಗೆ ಷಾಡ್ಗುಣ್ಕದೊಳ್‌ 
ಯಾನಮುಮುಪಾಯಚತುಷ್ಟಯದೊಳ್‌ ದಂಡಮುಮಲ್ಲದುಟ್‌ದ ಗುಣಪಂಚಕಮು 
ಮುಪಾಯತ್ರಯಮುಂ ದೊರೆಯಲ್ಲವು (ಶಾಂತಿಪು. ೨-೫೧ ವ). ೩. [ಸಂಗೀತ] 
""ರಾಗವರ್ಧಿನಿಕ್ರಮ--ಅಕ್ಷಿಪ್ತಕ್ರಮದಲ್ಲಿ ರಾಗಸ್ವರೂಪ ತೋರಿದ ಮೇಲೆ 
ಸವಿಸ್ತಾರವಾಗಿ ರಾಗಾಲಾಪನೆ ಮಾಡುವ ಕ್ರಮ . . . ಇಳುವರಿಯ 
ಹಂತಗಳಿಗೆ "ವಿದಾರಿ' ಅಥವಾ "ಆಯತ್ತ' ಗಳೆಂದು ಹೆಸರು'' 
(ಸಂಗೀಚಂ. ೨೯): ರಾಗವರ್ಧನಿಯನ್ನೇ ಕರಣ ಎಂದೂ ಕರೆಯಲಾಗುತ್ತದೆ. (ಇದಾದ) 
ನಂತರ ಲೋಕದಲ್ಲಿ ಮುಕ್ತಾಯಿ ಎಂಬ ಹೆಸರುಳ್ಳ ವಿದಾರಿಯನ್ನು ಹಾಡಬೇಕು. 
ಮೊದಲನೆಯ ಮತ್ತು ಎರಡನೆಯ ರಾಗವರ್ಧನಿಗಳನ್ನು ಪ್ರತ್ಮೇಕಿಸುವುದರಿಂದ ಇದನ್ನು 
ವಿದಾರೀ ಎನ್ನುತ್ತಾರೆ (ಚತುಪ್ರ. ಟ್‌). [ಸಂ. ವಿದಾರಿನ್‌] 

ವಿದಾರ್ಲಿ (ನಾ). ೧. ಒಂದು ಬಗೆಯ ಸಸ್ಕ ; ಬಳ್ಳಿಸುಂಡೆ : ""ಮಾರಿಕಾ - ಬಳ್ಳಿ 
ಸುಂಡೆ, ವಿದಾರಿ'' (ಓಷಧಿ. ೧೫). ೨. ಬಿಳಿಯ ಕುಂಬಳ : "" ವದಾರೀ, ಕ್ನೀರಶುಕ್ಲಾ, 
ಇಕ್ಲುಗಂಧಾ, ಕ್ರೋಷ್ಟೀ - ೪ ಬಿಳೀಕುಂಬಳದ ಹೆಸರು'' (ಸಿದ್ದಾಂಶಿ. ೧೩೭). 
೩. ಮೂರೆಲೆಹೊನ್ನೆ. ೪. ತೊಡೆಸಂದಿನಲ್ಲಿ ಊದಿಕೊಳ್ಳುವ ಒಂದು ಬಗೆಯ 
ರೋಗ. ಸಂ. ವಿದಾರೀ) 

ವಿದಾರಿಕೆ (ನಾ). ೧. ಒಂದು ಬಗೆಯ ಸಸ್ಮ ; ಮೂರೆಲೆಹೊನ್ನೆ. ೨. ತೊಡೆ 
ಸಂದಿಯಲ್ಲಿ ಬಾವು ಬರುವ ಒಂದು ಬಗೆಯ ರೋಗ : ಮತ್ತೊಂದೆಡೆಯೊಳ್‌ 
ತನುವುಮಂ ಮನೆಯುಮನಲಂಕರಿಸಿ ಬರವಂ ಪಾರ್ದಿರ್ದ ರಥಾಂಗಸಂತತಿಯಂತಿ 
ರುಳುಗಲಿಯೆ ಬಂದ ಚಿತ್ತೇಶ್ವರಂಗೆ ದಾರಿಕೆ ವಿದಾರಿಕೆಯಾದಂತೆ ನೊಂದಿಂತೆಂದಳ್‌ 
(ಅನಂಪು. ೮-೨೬ ವ). (ಸಂ. ವಿದಾರಿಕಾ] 

ಎದಾರಿಗಂಧೆ (ನಾ). ಒಂದು ಬಗೆಯ ಸಸ ; ಮೂರೆಲೆಹೊನ್ನೆ : "“ವಿದಾರಿಗಂಧ್ಯಾ: 
ಅಂಶುಮತೀ, ಶಾಲಪರ್ಣೀ, ಸ್ಥಿರಾ, ಧ್ರುವಾ - ೫ ಮೂರೆಲೆಹೊನ್ನೆ ಹೆಸರು'' 
(ಸಿದ್ಧಾಂತಿ. ೧೩೮). (ಸಂ. ವಿದಾರಿಗಂಧಾ] 

ಎದಾರಿತ (ಗು). ೧. ಸೀಳಿದ ; ಭೇದಿಸಲ್ಪಟ್ಟ : ತದೀಯಕೌಕ್ಷೇಯಕ ಧಾರಾವಿದಾರಿತ 
ಶರೀರನುಮಾಗಿ ಬಿಟ್ಮಿರ್ದ ಶರಾಚಾರ್ಯರಂ ಕಂಡು (ಪಂಪಭಾ. ೧೩-೫೫ ವ) ; 
ಕರಾಳಕರವಾಳಧಾರಾವಿದಾರಿತಮದವದರಾತಿಮಂಡಲೇಶ್ವರಪ್ರಚಂಡಶುಂಡಾಲನಂ 
- . . ಕಂಡು (ಪಂಚತಂ. ೧೯೩-೨೧). (ನಾ). ೨. ನಾಶಗೊಂಡವನು ; ಧ್ವಂಸ 
ವಾದವನು : ಅವುಗಳಿಂದ ವಿದಾರಿತನಾಗದೆ ನಾನು ಸುರಕ್ಷಿತವಾಗಿ ಪಾರಾಗುವುದೆಂತು? 
(ಪರಪ. ೭೭). [ಸಂ.] 

ಎದಾರಿಸು (ಕ್ರ). ೧. ಸೀಳು; ಇಬ್ಬಾಗಮಾಡು ; ಭೇದಿಸು : ಹೃದಯಮ 
ನಟಲವಿಂದುಜ್‌ ವಿದಾರಿಸುವುದಿಂತು ಕುಸುಮಮಯಮಲ್ಲು (ಕಎರಾ. ೩-೧೦೧) ; 
ಉದ್ಭೃತ್ತನಂ ನಾರಸಿಂಹನ ರೂಪಿಂ ನಖದೊಳ್‌ ವಿದಾರಿಸಿ (ಕಾವ್ಮಾವ. ೬೫೫); ಕರಿಶಿರಮಂ 
ವದಾರಿಸೆ ಕರಾಗ್ರದ ಖಡ್ಗದೆ ವಜ್ರಪಾತದಿಂ ಗಿರಿ ಬಿರಿದಂತೆ ಮೇಣ್ಟಿರಿದುದು 
(ರಾಜಶೇ. ೬-೧೦೩). ೨. ಕೊಲ್ಲು ; ವಧಿಸು ; ಸಾಯಿಸು : ಈ ಮುಟ್ಟುಗೆಟ್ಟ 
ದುರಾತ್ಮನಂ ವಿದಾರಿಸುವೆನೆಂದಾ ವಾನರಚರಾಮರಂಗೆ ಮುಳಿಸನುಲ್‌ವಂತು 
ಧರ್ಮೊೋಪದೇಶಂಗೆಯ್ದಾ (ಪಂರಾಮೂ. ೧೦-೧೧೯ ವ) ;'ಸುರೇಂದ್ರನು ಪೂರ್ವದಲಿ ವೃತ್ರನ 
ವಿದಾರಿಸೆ ಬಂದುದಾತಗೆ ಜನಿತಕಲ್ಮಷರೋಷವಾ ದಿನಕೆ (ತೊರರಾ. ೧-೧೦-೨). 

[ವಿದಾರಣ + .- ಇಸು) 

ವಿದಾಹ (ನಾ). ೧. ಅತಿಯಾದ ತಾಪ , ಕಾವು : ನಿನ್ನತುಳನಾಮಜಪಕ್ರಿಯೆಯಲ್ಲಿ 
ನಿಟ್ಟೆವಟ್ಟನತಿಶಯಾಂಗಿ ಸಾಧಿಸಿದಪಳ್‌ ನಿಜದೇಹವಿದಾಹಮುಕ್ತಿಯಂ (ಚಂದ್ರಪು. ೮-೮೩) ; 
ಪಾನ, ಅಭ್ಯಂಗನ, ಸೇಚನವಸ್ತಿ ಮೊದಲಾದ ಕ್ರಿಯಗಳಂ ಮಾಡಿಸಲು. . . ಶಿರೋರೋಗ, 
ವಾತರೋಗ, ಅಂಗಪಾದಕೇಶವಿದಾಹಗಳೆಲ್ಲವು ಪರಿಹರಮಕ್ಕುಂ (ಸಕವೈ. ೧೪೯). 
೨. ಅತಿಯಾದ ದಾಹ,- ಬಾಯಾರಿಕೆ. (ಸಂ.] 

ಎದಿಕ್ಕು (ನಾ). ಎರಡು ದಿಕ್ಕುಗಳ ನಡುವಿನ ದಿಸೆ ; ಈಶಾನ್ಯ, ವಾಯವ್ಯ 
ಮುಂತಾದ ಉಪದಿಕ್ಕು : ವಾಮನಮುದ್ರೆಯ ಕಲ್ಲಿಂದಂ ತೆಂಕಲುಯಂಬೀ ದಿಕ್ಕು 
ವಿದಿಕ್ಕಿನ ನೀರರ್ರಕಲೊಳಗುಳ್ಳ ಹಿತ್ತಿಲು ಕೊಪ್ಪಂ (ಎಕ.೪॥. ತೀರ್ಥಹ. ೧೪೪-೧೭; 1421); 


ವಿದಿತ 


ಉಕ್ಕಿದವು ನದಿ ಧೂಮಕೇತು ವಿದಿಕ್ಕಿನಲಿ ತೋಆ್‌ದವು (ತೊರರಾ. ೬-೩೬-೧೫) : ಪೃಥ್ವಿ 
ಆಕಾಶಂಗಳಿಲ್ಲದಂದು ದಿಕ್ಕು ವಿದಿಕ್ಕುಗಳಿಲ್ಲದಂದು . . . ನಿಮ್ಮ ನೀವಜ್‌ಯದೆ 
ಅನಂತಕಾಲವಿರ್ದಿರಂದು (ಅಖಂದೇ. [ಆ ಸಂ. ವಿದಿಶ್‌] 

ವಿದಿತ (ಗು). ೧. ಬಲ್ಲ ; ತಿಳಿದ ; ಅರಿತ. ೨. ಪ್ರಸಿದ್ಧವಾದ ; ಪ್ರಖ್ಯಾತವಾದ 
ಅದಜೊಳಗಂ ಕಿಸುವೊಟಲಾ ವಿದಿತ ಮಹಾಕೊಪಣನಗರದಾ ಪುಲಿಗೆಲಳ್‌ಯಾ 
ಸದಭಿಸ್ತುತಮಪ್ಪೊಂಕುಂದದ ನಡುವಣ ನಾಡೆ ನಾಡೆ 
(ಕವರಾ. ೧-೩೭); ವಿದಿತ ವೇದಾರ್ಥದೊಳು ನಡೆದು. . . ಲೋಭಮಂ ತೊಆ್‌ದೊಡಂ 
ತುದಿಗೆ ರಾಜ್ಮಾಂತರಂ ನರಕವೆಂಬುದು ತಪ್ಪದರಸುಗಳಿಗಿದು ನಿಶ್ಚಯಂ 
(ಹಚಕಾ. ೮-೨೬). ೩. ಅನುಮೋದಿಸಿದ ; ಒಪ್ಪಿದ. (ನಾ). ೪. ಎಲ್ಲರಿಗೂ 
ತಿಳಿದುದು ; ಪ್ರಸಿದ್ಧವಾದುದು : ವಿದಿತಂ ಪ್ರಾತೀತಿಕಂ ಕೋಮಳಮತಿಸುಭಗಂ 
ಸುಂದರಂ (ಆದಿಷು. ೧-೨೫) ; ವಿದಿತಂ ಕುರುಜಾಂಗಣಮೆಂಬುದು ವಿಷಯಂ 
ಭೂತಳಾಗ್ರದೊಳ್‌ ಕಡುಚೆಲ್ಟಿಂದೊದವಿರ್ದುದು (ಛರ್ಮಾಮ್ಯ. ೯-೬) ; ಹದಿಬದೆಯರ 
ಪೆಸರ್ಗೊಂಡು ಪೊಗಳ್ಳುದು ವಿದಿತವೈಸಲೆ ವೈದಿಕರಿಗೆ (ಹದಿಬ. ೨-೧೫). ೫. ಅರಿವು ; 
ತಿಳಿವಳಿಕೆ. ೬. ವಿಚಾರ ; ಆಲೋಚನೆ. ೭. ಒಪ್ಪಿಗೆ ; ಸಮ್ಮತಿ : ಪದವಿಗಳು 
ಗಿದವಿಗಳವೇತಕೆ ಮದನಹರ ನಿಮ್ಮ ಚಲಭಕ್ತಿಸುಪದವಿಯಂ ಕೃಪೆಯಿಂ ಪ್ರಸಾದಿಸಿ ಸಲಹು 
ನೀವೆನಗೆ ವಿದಿತವೆನಲು (ಬಸಪ್ಪ. ೨-೨೪). ಆ. ತಿಳಿದವನು; ಪಂಡಿತ; ಜ್ಞಾನಿ. (ಸಂ.] 

ಎದಿತಪಡಿಸು (ಕ್ರಿ). ತಿಳಿಯಪಡಿಸು ; ಗೊತ್ತಾಗುವಂತೆ ಮಾಡು : ಅವನಿಂದ 
ತಾವು ಮಾಡಿಸಿದ ಅಪರಾಧವನ್ನು ಮಾತ್ರ ಅವರು ಸುಂದರಿಗೆ ವಿದಿತಪಡಿಸಿರಲಿಲ್ಲ 
(ಹಳ್ಳಹಾ. ೯೦). (ವಿದಿತ 4 ಪಡು *- - ಇಸು) 

ವಿದಿತಾತ್ಮ (ನಾ). ೧. ವಿಖ್ಯಾತನಾದವನು ; ಕೀರ್ತಿವಂತ : ಉದಯ 
ಕೈಂಟಆೊಳಿಂದು ಕೂಡೆ ಸರುಜಂ . . . ಲಾಭಸಂಸ್ಥಾನದೊಳ್‌ ವಿದಿತಾತ್ಮಂ ಪಡೆಪಾಳಿ 
(ಜಾತಿ. ೧೮-೮). ೨. ತನ್ನನ್ನು ತಾನು ಅರಿತುಕೊಂಡವನು. (ಸಂ. ವಿದಿತಾತ್ಮನ್‌) 

ವಿದಿತೆ (ನಾ). ತಿಳಿದವಳು; ಅರಿತವಳು : ಎದಿತೆಯೆನಾಂ ತನಗೆಲ್ಲಂದದೊಳಂ ಪರಿಹೃತ 
ಸಮಸ್ತಸಂಗೆಯನೆನ್ನೀ ಹೃದಯಂ ನೋಡಲ್ಪಯಸಿದಪುದಕಾರಣಪಕ್ಷಪಾತಿ-ಏಿನಿಸಿದ ತನ್ನಂ 
(ಕಾದಂಉ. ೧೯೨). (ಸಂ. ವಿದಿತಾ) 

ವಿದಿತೋಮಾವರ (ನಾ). ೧. ಪ್ರಸಿದ್ಧಳಾದ ಪಾರ್ವತಿಯ ಪತಿ ; ಶಿವ. 
೨. ಪ್ರಸಿದ್ಧವಾದ ಕೀರ್ತಿಗೆ ಒಡೆಯನಾದವನು. ೧, ೨ : ಅರಿಗೋತ್ರಭೇದಿ 
ವಿಬುಧೇಶ್ವರನಲ್ಲಂ ಧೃತಕಳಾಕಳಾಪಂ ದೋಷಾಕರನಲ್ಲಂ ವಿದಿತೋಮಾವರನಾತ್ತ 
ಭುಜಂಗನಲ್ಲನೀ ಭೂಪಾಳಂ (ಕವಿರಾ. ೩-೧೧೨). ಸಂ.) 


- ೨). 


ಎದಿಶ (ನಾ). ವ ವಿದಿಕ್ಕು : ""ಅಂತರಾಳದಿಶ;, ವಿದಿಶಃ, ಪ್ರದಿಶಃ- ಈ ೩ ಗೊಂಟುಗಳ 
` ಪೆಸರ್‌'' (ಹಲಾಯು. ೧೭-೧೦೨). (ಸಂ. ವಿದಿಶ್‌] 
ವಿದಿಶೆ (ನಾ). ಎ ವಿದಿಕ್ಕು : ""ಪ್ರಾಚಿಯವಾಚಿ ಪ್ರತೀಚಿಯುದೀಚಿಯಾಶಾಚತುಷ್ಕಂ 


ಪರಿವಿಡಿಯಿಂದವಾ ಚ[ತು:]ಪ್ರದಿಶ ವಿದಿಶೆಗಳ್‌'' (ವಸ್ತುಕೋ. ೯-೪೯). [ಸ0. ವಿದಿಶ್‌] 

ವಿದೀರ್ಣ (ಗು). ೧. ಸೀಳಿದ ; ಮುರಿದ ; ಭೇದಿಸಲ್ಪಟ್ಟ. ೨. ತೆರೆದ ; 
ಅಗಲವಾಗಿ ಬಿರಿದ |: "ವಿದೀರ್ಣುನನ' ಪರಾ. ೩. (ಅಂತರಂಗಕ್ಕೆ 
ಸಂಬಂಧಿಸಿದಂತೆ) ನೊಂದ ; ಗಾಸಿಗೊಂಡ : ತಂದೆಯ ವಿದೀರ್ಣಹೃದಯದ 
ಬೇಡಿಕೆಯೆಲ್ಲವೂ ಆ ಒಂದೊಂದು ನುಡಿಯಲ್ಲೂ ಧ್ವನಿತವಾಗುತ್ತಿತ್ತು (ಹೆೊಸಕ್ತಿ, ೪೪). 
(ನಾ). ೪. ಸೀಳಿದುದು ; ಬೇದಿಸಲ್ಪಟ್ಟುದು : ಕಲ್ಲಿದ್ದಲ ಗಣಿಯನ್ನು ವಿದ್ಯುತ್ತಿನ 
ಶಿಖೆ ಪ್ರವೇಶಿಸಿದುದಾದರೆ . . . ಭೂಗರ್ಭವು ನೂರು ಹೋಳಾಗಿ ವಿದೀರ್ಣವಾಗಿ 
ಬಿಡುತ್ತದೆ (ನಿಬಂಧ. 1.೧೭). ೫. (ಅಂತರಂಗಕ್ಕೆ ಸಂಬಂಧಿಸಿದಂತೆ) ನೊಂದುದು; 
ಗಾಸಿಗೊಂಡುದು : ಅವನ ಮನಸ್ಸು ಆಧೀರವಾಗಿತ್ತು ; ಹೃದಯವು ವಿದೀರ್ಣವಾಗಿತ್ತು 
(ಸಮಜೀ. ೫೮೭) ; ತನ್ನ ಮಗನ ಮುಖದ ವಿಷಣ್ಣತೆ ನೆನೆನೆನೆದು ಅಪೂರ್ವನ ತಾಯಿಯ 
ಹೃದಯವೂ ವಿದೀರ್ಣವಾಗಿ ಹೋಗಿದೆ (ಇಪ್ಪ6. ೭೪). ೬. ಮನಸ್ಸಿಗೆ ಆಘಾತವಾದ 
ವ್ಯಕ್ತಿ : ವೃಥೆಯಿಂದ ಎದೀರ್ಣಳಾಗಿ ಹೋಗುವ ಅಸಹಾಯಹೆಣ್ಣಿನ ಹೆ 
ಅವಳೆದೆ ಬಿರುಕು ಬಿಟ್ಟು ಹೋಗಿತ್ತು (ಅಲ್ಪಎ. ೪) ; ರಾಜ ವಿದೀರ್ಣನಾಗಿ ಹೋದ 
(ವಂಶವ್ಯ. ೩೦೦). [ಸಂ.1 


೭೮೯೯ 


ವಿದೂಷಕ 


ವಿದೀರ್ಣಹೃದಯೆ (ನಾ). ಮಾನಸಿಕವಾಗಿ ನೊಂದವಳು ; ದುಃಖಿನಿ : 
ನೀಮುಜ್ಜಯಿನಿಗೆ ಬಿಜಯಂಗೆಯ್ದಿರೆಂಬುದನಾಂ ಕೇಯೂರಕನ ಪೇಟೈೆಯಿಂದಜ್‌ೌದು 
|  ಭೋಂಕನೆ ವಿದೀರ್ಣಹೃದಯೆಯಾಗಿ (ಕಾದಂಉ. ೫೪೬). [ಸಂ. ವಎಿದೀರ್ಣಹೃದಯಾ) 
ವಿದೀರ್ಣಾನನ (ನಾ). ೧. ಅಗಲವಾಗಿ ತೆರೆದ ಬಾಯಿ. ೨. ಅಗಲವಾಗಿ ತೆರೆದ 
ಬಾಯುಳ್ಳವನು : ಇಂತುದ್ವತ್ತರಾರೆಂಬಿನಂ ಗ್ರಸನಾಟೋಪದಿನೆಯ್ದಿದಂ 
ಹರಿಯನುತ್ಮರ್ಣಂ ವಿದೀರ್ಣಾನನಂ (ಜಗವ. [ಸಂ. 
ವಿದ್ದು "ಬಿದ್ಕು' ನೋ. 
ವಿದ್ದು (ನಾ). ೧. ಆನೆಯ ಕುಂಭಸ್ಮಳದ ಮಧ್ಯಭಾಗ : ಶುಂಡಾಳನಿಕಾಯಮಂ 
ವದನದಿಂದಿಟ್‌ದೆತ್ತಿ ವಿದುಪ್ರದೇಶಮಂ ಸೀಳಿ ಬಿಸುಟ್ಟು ಸಂಹರಿಪ ಕಾಲನವೊಲ್‌ 
ತ್ರಿಜಗದ್ದಿ ಭೂಷಣವ್ಕಾಳಗಜೇಂದ್ರಮೈತರಲು (ಪುಣ್ಮಾಸ್ರ. ೨-೮). ೨. ನೀರಾನೆ. [ಸಂ.] 
ಎದುರ (ಗು). ೧. ತಿಳಿದ ; ಬಲ್ಲ ; ನುರಿತ. (ನಾ). ೨. ವಿದ್ವಾಂಸ ; ಪಂಡಿತ : 
. ""ಜ್ಞಾತಾ, ವಿದುರ, ವಿಂದುಃ - ೩ ತಿಳಿಯುವ ಸೃಭಾವವುಳ್ಳವನ ಪೆಸರುಗಳು'' 
(ಸಿದ್ದಾಂತಿ. ೩೩೧). ೩. ವಂಚಕ ; ಕಪಟಿ. ೪. ಮಹಾಭಾರತದ ಧೃತರಾಷ್ಟ್ರ 
ಹಾಗೂ ಪಾಂಡುವಿನ ತಮ್ಮ : ಆದರಂಬೆರಸು ಪೆತ್ತರಂದು ಧೃತರಾಷ್ಟ್ರ ವಿಖ್ಯಾತ 
ಪಾಂಡುರಾಜ ವಿದುರರ್ಕಳಂ ಕ್ರಮದೆ ಮೂವರುಂ ಮೂವರಂ (ಪಂಪಭಾ. ೧-೮೬); 
ತಿಳುಹಿದನು ವಿದುರನು ಮಹೀಪತಿತಿಲಕನನು ನಯನೀತಿಧರ್ಮಂಗಳ ಸುಸಂಗತಿಯಿಂದ 
ನೂಕಿದರಿವರು ಯಾಮಿನಿಯ (ಕುವ್ಮಾಉ. ೩ ಸೂಚನೆ). [ಸಂ.) 
ವಿದುರ್ಮಣಿ (ನಾ). [ಅಶ್ವಶಾ] ಕುದುರೆಯ ಕಿವಿಯ ಸಮಾಪದ ಒಂದು 
ಅಂಗಭಾಗ : ಕಿವಿಯ ಪೊಲಗಣ್ಣೆ ಬಿದುವೆಂಬ ಪೆಸರಕ್ಕುಂ ಬಿದುವಿನ ಸಮಾಪದೆಡೆಗೆ 
ವಿದುರ್ಮಣಿಯೆಂಬ ಪೆಸರಕ್ಕುಂ (ಅಶ್ವಶಾ. ೮೮-೬). [ಸಂ.7) 
ಎದುಲ, ವಿದುಳ (ನಾ). ಒಂದು ಬಗೆಯ ಜಲಸಸ್ಯ ; ಬೆತ್ತ : "“ಪರಿವ್ಕಾಧ;, 
ವಿದುಲ್ಯ, ನಾದೇಯಾ, ಅಂಬುವೇತಸಃ - ೪ ನೀರುಹಬ್ಬೇಗಿಡ'' (ಸಿದ್ದಾಂತ. ೧೧೮). 
ವಿದುಳ : ಕತ್ತಕಾಚು ಖೊಬರಿ ಉತುತೆ ಬೆಲ ವಿದುಳ ಬೂಸ ಮುಂತಾಗಿ 
(ಎಕ.%೪1!!, ಶೀರ್ಥಹ. ೭೩-೨೪; 1674). [ಸಂ.] 
ವಿದುಷಿ (ನಾ). ಪಾಂಡಿತ್ಯವನ್ನು ಹೊಂದಿದವಳು ; ಪಂಡಿತೆ : ವಿಜಯನಗರದ 
ರಾಜಸ್ತ್ರೀ ಗಂಗಾದೇವಿ ಎಂತಹ ವಿದುಷಿ ? (ಭಾರದ.೪೮೯); ಪ್ರೌಢಕಾವ್ಯವನ್ನು ರಚಿಸಿದ 
ವಿದುಷಿಯರು ಈ ಕಾಲದಲ್ಲಿದ್ದಾರೆ (ಕರ್ನಾಕ. ೪೧). (ಸಂ. ವಿದುಷೀ) 
ವಿದುಳ "ವಿದುಲ' ನೋ. 
ವಿದೂರ (ಗು). ೧. ಅತಿದೂರದ ; ಬಹುದೂರದಲ್ಲಿರುವ. ೨. ಪಡೆಯ 
ಲಸಾಧ್ಯವಾದ; ನಿಲುಕದ. ೩. ಇಲ್ಲವಾದ ; ರಹಿತ. (ನಾ). ೪. ಬಹಳ 
ದೂರ ; ಅತಿದೂರ. ೫. ಇಲ್ಲವಾದುದು ; ರಹಿತವಾದುದು : ಗುಣ 
ಯುಕ್ತಮುಂ ದೋಷವಿದೂರಮುಮಾಗೆ ಮೆಚ್ಚಿ ಕೈಕೊಳ್ಳುದಿದಂ (ಕಮದ.೪). ೬. ಬಹಳ 
ದೂರದಲ್ಲಿರುವವನು : ನಿಖಿಳಗುಣಶೃಂಗಾರಿ ಕುಸುಮವಿಶಿಖವಿಕಾರವಿದೂರಂ 
(ಬಸಪು. ೩೨-೨). ೭. ನವರತ್ನಗಳಲ್ಲಿ ಒಂದಾದ ವೈಡೂರ್ಯವು ದೊರಕುವ 
ಬೆಟ್ಟ ಅಥವಾ ಒಂದು ಸ್ಥಳದ ಹೆಸರು. ಸಂ.) 
ವಿದೂರಗತ (ನಾ). ಬಿಟ್ಟುದು ; ಕಳೆದುದು : ಇದು ವಿದಿತ ವಿರುದ್ದಾರ್ಥಕ್ಕುದಾ 
ಹೃತಂ ಹರಣಮಾತ್ರಮಿನ್ನಪ್ಪುವನುಂ ಸದಭಿಮತಕಾವ್ಮಪದವಿಧಿವಿದೂರಗತಮುಗೆ 
ಪರಿಹರಿಕ್ಕೆ ಬುಧರ್ಕಳ್‌ (ಕವಿರಾ. ೧-೮೩). [ಸಂ.) 
ವಿದೂರಪಾತ (ನಾ). ಅತಿದೂರದ ಎಸೆತ : ನಗವನೊಡ್ಡಿದರೊಂದೆ ಸರಳಲಿ 
ಹುಗಿಲುಗಳೆವ ವಿದೂರಪಾತದಿ ಗಗನಯಂತ್ರವನೆಸುವ ಜೋಕೆಯ ಜೋದವಿದ್ಯದಲಿ 
- ದಂತಿ ಶಿಕ್ಷೆಗೆ ಮಿಗಿಲು ಭಗದತ್ತಾದಿಗಳಿಗೆಂದುದು ಕುಮಾರಕರ (ಕುವ್ಮಾಆ. ೭-೩). 
[ಸಂ.] 
ವಿದೂಷಕ (ಗು). ೧. ಕಲುಷಿತಗೊಳಿಸುವ ; ಮಲಿನಗೊಳಿಸುವ. ೨. ತಪ್ಪು 
ಕಂಡುಹಿಡಿಯುವ ; ಹುಳುಕು ಹುಡುಕುವ. ೩. ನಿಂದಿಸುವ ; ದೂಷಿಸುವ. 
೪. ಹಾಸ್ಕದ ; ತಮಾಷೆಯ : ನೀನು ಮದನವ್ರತವಾಗಿ ರತಿ ರಾಗಿಣಿಯರತ್ತ 
ಬಿರ್ದುಗೊಂಡಾಡುವ ನಸೆಯ ದಾಹದ ದೆಖ್ಬಾಳವು ಕಾಲರುದ್ರನ ಫಾಲಾಕ್ಷಿಯಲ್ಲಿಯೂ 


೫-ಳಾ). 


ದ 


0 


ದ 


5 


35 


40 


ವಿದೂಷಕತನ 


ವಿನೋದಬಾಷ್ಟವನ್ನೊರೆಯಿಸುವಂತಹ ವಿದೂಷಕಲೀಲೆಯಾಗಿದೆ (ಮಂತ್ರಶ. ೬೧-೯). 
(ನಾ). ೫. ಹೊಲೆಗೊಳಿಸುವವನು ; ಭ್ರಷ್ಟಗೊಳಿಸುವವನು : ಹೀನಸತ್ವರು 
ಸತ್ಯಧರ್ಮವಿಹೀನರರ್ಥಪರಾಯಣರು ಕುಜನಾನುರಕ್ತರು ವರ್ಣಧರ್ಮಾಶ್ರಮ 
ಎದೂಷಕರು . . . ಕಲಿಯುಗದ ಮನುಜರು (ಕುವ್ನಾಅ. ೧೦-೩೪). ೬. ದೋಷಾ | 
ರೋಪಣೆ ಮಾಡುವವನು ; ನಿಂದಕ ; ದೂಷಕ. ೩. ಉಲ್ಲಾಸಿ; | 
ವಿನೋದಶೀಲ. ೮. ಹಾಸ್ಕಮಾಡುವವನು ; ಹಾಸ್ಕಗಾರ. ೯. ವಿಷಯ | 
ಲಂಪಟ ; ಕಾಮುಕ. ೧೦. [ಕಾವ್ಯಮಾ] ಶೃಂಗಾರ ಮತ್ತು ಏನೋದದ | 
ಕ್ರೀಡೆಗಳ ವಿಷಯಗಳಿಗಾಗಿ ನಾಯಕನಿಗೆ ಆಪ್ತಸಹಾಯಕರಾಗಿ ಇರುವ | 
ನಾಲ್ಕು ಮಂದಿ ಭೋಗಸಖರಲ್ಲಿ ಒಬ್ಬ: ಆಗಳ್‌ ತನ್ನೊಡನೆ ತೊಟಲ್ವ ನಾಗರಕ 
ಎಟ ವಿದೂಷಕ ಪೀಠಮರ್ದಕರ್ಕಳನಿರಲ್ವೇಬ್ದು (ಪಂಪಭಾ. ೧-೧೧೦ ವ) ; ಬಚ್ಚನಾಲಗೆಯೆ | 
ಬೀಳೆಂದು ಹಾಸಂಗಿಯಂ ಪಚ್ಚೆಯ ವಿದೂಷಕನುರುಳ್ವಿದಂ ಬಾಲೆಯರ ಮೆಚ್ಚಿಸುವ 
ಕಟಕಿವಾತುಗಳ ಜಾಣ್ಮೆಗಳಿಂದೆ ಪಗಡೆಯಾಡುವ ನೆವದೊಳು (ಜೈಮಿಭಾ.೬-೩೧). [ಸಂ.) 

| 


ವಿದೂಷಕತನ (ನಾ). ಹಾಸ್ಯ ; ತಮಾಷೆ : ವಿದೂಷಕತನದಿಂದ ಇಲ್ಲವೆ 
ವಿಚಿತ್ರವರ್ಣನೆಯಿಂದ ಮಕ್ಕಳನ್ನು ನಗಿಸಬಹುದು. ಆದರೆ ಹೃದಯದಿಂದ ಬರುವ 
ನಗೆಯಲ್ಲ ಇದು (ಕಥಕ. ೧೬). (ವಿದೂಷಕ 4 - ತನ] 

ವಿದೇಶ (ನಾ). ತನ್ನದಲ್ಲದ ದೇಶ ; ಹೊರನಾಡು ; ಪರದೇಶ : ದೇಶವಿದೇಶ 
ಗಳವರ ವ್ಯಾಪಾರ ವ್ಯವಹಾರಗಳಲ್ಲಿ ಯಾವ ಪಕ್ಷದವರಿಗೂ ಅನ್ಮಾಯವಾಗದಂತೆ 
. . « ವ್ಯವಹಾರಧರ್ಮ, ಪರಸ್ಪರವಿಶ್ವಾಸ ಇವು ಸ್ಮಾವಿತವಾಗಬೇಕು (ಹಣಪ್ರ. ೮೧). 

[ಸಂ.] 

ವಿದೇಶಭ್ರಮಣ (ನಾ). ಪರದೇಶದಲ್ಲಿ ಮಾಡುವ ಸಂಚಾರ ,- ತಿರುಗಾಟ 
ಅವಗಡವನೇವೇಳುವೆನು ಪಾರ್ಥಂಗೆ ಬಂದುದಕಾಲಗತಿಯ್ಕೆಸಲೆ ವಿದೇಶಭ್ರಮಣವಾಯ್ತು 
(ಕುವ್ಕಾಅ. ೧೯-೧). [ಸಂ.) 

ವಿದೇಶವ್ಯವಹಾರ (ನಾ). ಒಂದು ದೇಶವು ಪರದೇಶಗಳೊಂದಿಗೆ ನಡೆಸುವ 
ಕಾರ್ಯಭಾರ : ರಾಷ್ಟ್ರದ ವಿದೇಶವ್ಯವಹಾರ ನೀತಿ, ಸಾರ್ವಜನಿಕ ಆಡಳಿತ, ರಕ್ಷಣಾ 
ಸಿದ್ಧತೆ - ಇತ್ಮಾದಿ ಹಲವಾರು ರೀತಿನೀತಿಗಳು ಪಕ್ಷಗಳಿಂದಲೇ ರೂಪಿಸಲ್ಪಟ್ಟು ಕಾರ್ಯಗತ 
ಮಾಡಲ್ಪಟ್ಟುವು (ರಾಜಪ. ೨). [ಸಂ.) 

ವಿದೇಶಾಂಗ (ಗು). ನೆರೆಹೊರೆಯ ಮತ್ತು ದೂರದ ರಾಷ್ಟ್ರಗಳಿಗೆ 
ಸಂಬಂಧಿಸಿದ: ಲೋಕಸಭೆಯಲ್ಲಿ ವಿದೇಶಾಂಗನೀತಿಯನ್ನು ಕುರಿತು ದೀರ್ಥಚರ್ಚೆ 
ನಡೆಯಿತು (ರೂಢಿ). [ಸಂ.) 

ವಿದೇಶಿ (ಗು). ೧. ಹೊರನಾಡಿಗೆ ಸಂಬಂಧಿಸಿದ ; ಪರದೇಶಕ್ಕೆ ಸೇರಿದ : 
ಚುರುಕಾಗಿ ವಿದೇಶಿವ್ಮಾಪಾರ ನಡೆಯುತ್ತಿರುವ ಪ್ರದೇಶಗಳಲ್ಲೆಲ್ಲ ಹಲವು 
ಕಟ್ಟುಪಾಡುಗಳೂ ಸುವಿಧಾನಗಳೂ ಏರ್ಪಟ್ಟು ಆ ಕೆಲಸಕ್ಕೆ ಸಹಕಾರಿಯಾಗುತ್ತವೆ 
(ಹಣಪ್ರ. 6೪). (ನಾ). ೨. ಹೊರದೇಶದವನು ; ಪರದೇಶಿ : ವಿದೇಶಿಯರು 
ಕೊಟ್ಟ ಸಾಲಗಳು (ಹಣಪ್ರ. ೨೨೭). [ಸಂ. ವಿದೇಶಿನ್‌] 

ವಿದೇಶಿಕಾಅ (ನಾ). ವಿಶೇಷವಾದ ಸೊಬಗನ್ನುಂಟುಮಾಡುವವನು ; ರಸಿಕ : 
ಜಗಕೆ ಜಿನೇಂದ್ರರುಕ್ತಿಯೆ ಸರಸ್ವತಿಯಾಕೆಗೆ ರಮ್ಮರೂಪು ಚಿತ್ತಗುಣವಿಳಾಸಮಿಲ್ಲೆನಲೆವೇಡಿ 
ವನುತ್ತಮಕಾವ್ಮದೊಳ್‌ . . . ಬಗೆ ಬಗೆ ಮಾತು ಮಾತು ಸತಿ ಭಾರತಿ ಕೊಳ್ಳೆ ವಿದೇಶಿಕಾಅ 
ನೊಳ್‌ (ಅರ್ಧನೇ. ೧-೩೮). [(ಸಂ.ವಿ-) ೫+ ಎ ದೇಸಿಗಾಲ] 

ವಿದೇಶಿವಿನಿಮಯ (ನಾ). ಒಂದು ದೇಶಕ್ಕೂ ಪರದೇಶಗಳಿಗೂ ಸಂಬಂಧಿಸಿದ 
ಕೊಡುಕೊಳ್ಳುವ ವ್ಯವಹಾರ : ವಿದೇಶಿವಿನಿಮಯ, ಬಡ್ಡಿಯ ದರಗಳು ಇವುಗಳನ್ನು 
ಸ್ತಿಮಿತದಲ್ಲಿ ನಡಸುವುದಕ್ಕೆ . . . ಕಳವಳ ಪಡಬೇಕಾಗಿಲ್ಲ (ಹಣಪ್ರ. ೩೧೪). [ಸಂ.] 

ವಿದೇಶೀಯ (ಗು). ೧. ಇ ವಿದೇಶಿ ೧ : "ವಿದೇಶೀಯ ರಾಜ್ಕ'' ಎಂದರೆ ಭಾರತವಲ್ಲದ 
ಇತರ ಯಾವುದೇ ರಾಜ್ಮ ಎಂದು ಅರ್ಥ (ಭಾಧಾನ. ೨೨೩). (ನಾ). ೨. ಎ ವಿದೇಶಿ ೨ : 
ವಿದೇಶೀಯರು ನಮ್ಮ ಸಂಪ್ರದಾಯಗಳನ್ನು ಕಲಿಯ ಹೋದರೆ ಹೀಗೆಯೇ 
ವಗೆಗೀಡಾಗಬಹುದು (ಸಮಜೀ. ೫೬೩). (ಸಂ.] 

ವಿದೇಹ (ಗು). ೧. ಶರೀರವಿಲ್ಲದ ; ಅಮೂರ್ತ. ೨. ಗತಿಸಿದ ; 


ಅ 
ಆ 


ಅ 


10 


20 


25 


30 


35 


೭೯೦೦ 


ಎದ್ದ 


6 
ದೇಹತ್ಕಾಗಮಾಡಿದ. (ನಾ). ೩. ಶರೀರವಿಲ್ಲದವನು ; ಅನಂಗ ; ಕಾಮ. 
೪. ಶರೀರವನ್ನು ಕಳೆದುಕೊಂಡವನು ; ದೇಹತ್ಕಾಗ ಮಾಡಿದವನು : 
ಉತ್ತಮತಪಂಗಳಿಂದತ್ಕುತ್ತಮದೇಹರ್‌ ವಿದೇಹರಪ್ಪುದಟ್‌ಂ ಮೆಯ್ವೆತ್ತನ್ವರ್ಥತೆಯಂ 
ತಾಳ್ವಿತ್ತು ವಿದೇಹಂ ವಿದೇಹಮೆಂಬೀ ಪೆಸರರಿ (ಅದಿಪು ೧-೫೩). ೫. ಬಿಹಾರದಲ್ಲಿರುವ 
ಒಂದು ನಾಡು; ಮಿಥಿಲೆ; ೫ ಈಗಿನ ದರ್ಭಂಗ : ಕಾಬೇರೀ ಕಪಿನೀ ಶ್ರೀನದೀ 
ಭಿರಲುಕೃತಸ್ಮ ವಿದೇಹ ಇವ ಬಭ್ರಾಜಮಾನಸ್ಮ ಆಧಿಪತಿಃ (ಎಕ. 1೪ (೫). ಎಳಂದೂ. ೧೬೭- 
೧೩; ಸು. 550) : ವರವಿದೇಹನೃಪಾಲನಾ ನಿಮಿಧರಣಿಪಂಗುದುಭವಿಸಿಮದ ವಿಸ್ತರಿಸಿದನು 
(ತೊರರಾ. ೧-೧೬-೨೧). ಓ. (ವಿಶೇಷವಾಗಿ ಜನಕರಾಜನು ಸೇರಿದಂತೆ) ವಿದೇಹದ 
ದೊರ,--ರಾಜ : ಆ ವಿದೇಹಪರಂಪರೆಯ ನೃಪರ ಚರಿತವನು ಕೊಂಡಾಡಿ ಜನಕನ 
ಧಾರ್ಮಿಕತನವನೊರೆದನು ಮುನಿ ವಸಿಷ್ಠಂಗೆ (ತೊರರಾ. ೧-೧೬-೨೧). ೭. [ಜೈನ] 
ಜಂಬೂದ್ವೀಪದಲ್ಲಿರುವ ಏಳು ವಿಭಾಗಗಳಲ್ಲಿ ನಾಲ್ಕನೆಯದು ; ॥ ನಿಷಧ 
ಮತ್ತು ನೀಲಪರ್ವತಗಳ ಹಾಗೂ ಪೂರ್ವಪಶ್ಚಿಮಸಮುದ್ರಗಳ ನಡುವಿನ 
ಕ್ಷೇತ್ರ : ಆ ತಿರ್ಯಗ್‌ಲೋಕದ ನಟ್ಟನಡುವೆ ಲವಣಜಲಧಿಪರಿವೃತಮಾಗಿ ಭರತ 
ಹೈಮವತ ಹರಿವರ್ಷ ವಿದೇಹ ರಮ್ಮಕ ಹೈರಣ್ಮವತೈರಾವತಂಗಳೆಂಬೇಟುಂ 
ಜನಪದಂಗಳಿಂ . . . ಎಸೆದು (ಆದಿಪು. ೧-೪೮ ವ) ; ಇಂತಿದೆ ನೆಲೆಯೆನಗೆಂದು 
ಪದಾಂತರದಿಂದತನು ತನ್ನ ಪೆಸರನದರ್ಕಂ ಸಂತಸದಿನಿಟ್ಟನೆನೆ ಚೆಲ್ವಂ ತಳೆದ 
ವಿದೇಹನಾಮಮಾ ಮಹಿಗೆಸೆಗುಂ (ಚಂದ್ರಪು ೧-೭೯). [ಸಂ.) 

ವಿದೇಹಕ್ಕೆವಲ್ಕ (ನಾ). ದೇಹತ್ಕಾಗದ ನಂತರ ಸಿಗುವ ಮೋಕ್ಷ ,-ಮುಕ್ತಿ : 
ಜಗವಿದಾನೆಂಬ ಮಾತಿನ ಬಗೆಯನುಳಿದ ವಿದೇಹಕ್ಕೆವಲ್ಕವದು ಫಲಿಸುವುದೈೆಸೆ 
(ಗಗತಾ. ೨೨-೧೦೨) ; ಆ ಬ್ರಹ್ಮನೂ ಆ ಬ್ರಹ್ಮಲೋಕಕ್ಕೆ ಹೋಗಿ ಸೇರಿರುವ ಇತರ 
ಜೀವಾತ್ಮರೂ ಬ್ರಹ್ಮಸಾಕ್ಷಾತ್ಕಾರದಿಂದ ವಿದೇಹಕ್ಕವಲ್ಕವೆಂಬ ಪರಮಮೋಕ್ಷವನ್ನು 
ಹೊಂದುವರು (ಓಂದಸಾ. ೧೯೮). (ಸ೦.] 

ವಿದೇಹಿ (ನಾ). ದೇಹವನ್ನು ಕಳೆದುಕೊಂಡವನು ; ದೇಹತ್ಮಾಗ ಮಾಡಿದವನು : 
ಧರ್ಮ, ಅರ್ಥ, ಕಾಮ, ಮೋಕ್ಷ ಎನ್ನುವ ಚತುರ್ವಿಧ ಪುರುಷಾರ್ಥಗಳಲ್ಲಿ ಮುಕ್ತನು 
ಎಿದೇಹಿಯಾದಾಗ ಮುಕ್ತಿ ಪಡೆಯುತ್ತಾನೆ (ತತ್ತಪ್ರಾ ೩೩೮). [ಸಂ. ವಿದೇಹಿನ್‌) 

ವಿದ್ದಿ "ಬಡ್ಡಿ' ನೋ. 

ಎದ್ದೆ "ಬಿಜ್ಜೆ' ನೋ. 

ಎದ್ದೆಪಯ್ಯ (ನಾ). ಒಬ್ಬಾತನ ಹೆಸರು : ಶ್ರೀವಿದ್ವೆಪಯ್ಮ (ಎಕ. ಗ. ೪೨; ಸು. 1000). 

(ವಿದ್ದೆಪ ? *- ಆಯ್ಕ) 

ವದ್ದೆರಾಶಿ (ನಾ). ಒಬ್ಬಾತನ ಹೆಸರು : ಅಕ್ಕರಿಗಂಗೆ ಬೇಡಿದ ನರಂಗೆ ತಪಸ್ವಿಗೆ 
ದೇಸಿಗಂಗೆ ಮೆಚ್ಚಿದೊಡೋತೊಡೆ ಕೂರ್ತ್ತೊಡೀಗಳುಮ್ಮಿಕ್ಕೆ!ಡರ್ಗಿ]ೇವೆನೆಂಬುದಿದು 
(ವೀ]ವ ಗುಣಂ ಸಲೆ ವಿದ್ದೆರಾಶಿಯ (ಸೌಇಇ111. ೫೭ :-೬ ;7). [?) 

ಎದ್ಧ (ಗು). ೧. ಚುಚ್ಚಿದ ; ತೂತುಕೊರೆದ ; ರಂಧ್ರಮಾಡಿದ : ಮುದ್ರಸಹ 
ಜಾತವಿದ್ದಚ್ಛಿದ್ರಾನ್ವಿತ ಕರ್ಣಯುಗಳಪಾಳಿಗಳೊಳ್‌ ಸಂವಿದ್ರುತರಜಂಗೆ ಹರಿ 
ವಿಲಸದ್ರುಚಿಮದ್ವಜ್ರಕುಂಡಲಂಗಳನಿಟ್ಟಂ (ಶಾಂತಿಪು. ೧೦-೫೯). ೨. ಗಾಯಗೊಂಡ. 
೩. ಹೊಡೆದ ; ಪ್ರಹರಿಸಿದ. ೪. ಎಸೆದ ; ಬೀರಿದ. ೫. ಎದುರಿಸಿದ ; 
ಅಡ್ಡಿಪಡಿಸಿದ. ೬. ಹೋಲುವ ; ಸಾದೃಶ್ಮವಿರುವ. ೭. ಪರಸ್ಪರ ಸೇರಿದ, 
-ಕೂಡಿದ. ಆ. ತಿಳಿದ ; ಬಲ್ಲ ; ವಿದ್ವತ್ತಿನಿಂದ ಕೂಡಿದ. (ನಾ). 
೯. ತೂತಾದುದು ; ರಂಧ್ರ ಕೊರೆದುದು : ವಜ್ರದೆಲ್ಲಟ್ಟುಂ ವಜ್ರದ ಸುತ್ತುಂ 
ವಜ್ರನಾರಾಚವಿದ್ದಮುಮಪ್ಪಾದಿಮಪ್ಪ ವಜ್ರರ್ಷಭನಾರಾಚಸಂಹನನಮುಮಂ . . . 
ಮಾಲ್ಕುಂ (ತತ್ತ್ವಪ್ರ. ೨೯೬). ೧೦. ಹಾವಿನ ಕಡಿತದ ಒಂದು ರೀತಿ ; ಎರಡು 
ಹಲ್ಲನ್ನು ಊರಿ ರಂದ್ರ ಕೊರೆದಂತೆ ಕಚ್ಚುವಿಕೆ : ಆ ಸರ್ಪದಂಶ ಅವಲುಪ್ತವೆಂದು 
ದಷ್ಟವೆಂದು ವಿದ್ದವೆಂದು ಖಂಡಿತವೆಂದು ನಾಲ್ಕು ತೆಅ . . . ಎರಡು ಹಲ್ಲು ನಟ್ಟು 
ಗಾಯವಾದುದು ವಿದ್ಧ ಎನಿಸಿಕೊಂಬುದು (ವೈದ್ಯಸಾ 1. ೧೮೫). "ಅವಲುಪ್ತ' ಪರಾ. 
೧೧. ಹೊಡೆತ ; ಏಟು ; ಪ್ರಹಾರ : ಸಂಚಳೋದಾರಹಾರಮಂ ತಳದೊಳೊತ್ತು 
ವೊಂದು ನೆವದಿಂದನಂಗಾಸ್ತವಿದ್ಧಮಂ ಪಡೆದು ಗೂಡುವಾಯ್ಡೆರ್ದೆಯನೊತ್ತಿ ನಿಷ್ಕಂಪ 


ವಿದಂಬರೆ 
ಲಾ 


ಪಕ್ಷಮಾಂತು ತರಳಾಕ್ಷಿ ವಿಸ್ಮಯದೆ ಚಕ್ರಿಯಂ ನೋಡಿದಳ್‌ (ಆದಿಪು. ೧೧-೨೦). 

೧೨. ಗಾಯಗೊಂಡವನು ; ಹೊಡೆತವನ್ನು ತಿಂದವನು : ಬಾಣ ಬಿಟ್ಟನು 

ವ್ಯಾಧ ವೈರನಿಲಯನಿಷಾದ ಬಿಟ್ಟನೊ ವಿದ್ವಕ್ರೌಂಚನಿಕೊ--ಬಿದ್ದ ಬಿದ್ದ (ಕ್ರಾಂಚಧೃ. 

೩೨-೨೩). ೧೩. ಚಿತ್ರಿಸುವಿಕೆ ; ಚಿತ್ರಣ : "ಪರವಿದ್ದ', 'ವಿದ್ಧಪದ್ದತಿ' ಪರಾ. 

೧೪. ಸಾದೃಶ್ಶ್ಮಮೂಲವಾದ ಚಿತ್ರ : ಇದು ದಲ್‌ ನೋಡ ಮನುಷ್ಯ 

ವಿದ್ಧಮಣಮಲ್ಲೀ ಗಂಡರೂಪಾವುದಿಂತಿದಚೊಳ್‌ ತಳ್ಲೆಸದಿರ್ದ ಪೆಣ್‌ ಸುರವಧೂಬಿಂಬಂ 

(ಆದಿಪು. ೩-೮೭); ಮನೋಜಾತನನಂಗನಾಗಿ ಮನದಿಂದಂ ಮಾಡಿದಂ ಪೆಣ್ಣ 

ಎದ್ದ ಮನೆಂಬಂತುಟು ಗಾಡಿ ರೂಢಿಯ ಜಯಾಶ್ಮಾಮಾಮಹಾದೇವಿಯಾ 

(ಅನಂಪು. ೨-೧೩). "ವಿದ್ದಂಬರೆ' ಪರಾ. ೧೫. [ನಾಟ್ಕ] ನರ್ತನದ" ಒಂದು 

ಭಂಗಿ; P ""ಕಾಲುಗಳನ್ನು ಸ್ವಸ್ತಿಕದಂತಿರಿಸಿ ಒಂದು ಕಾಲನ್ನು ಕುಂಚಿತ 
ಮಾಡಿ ತೂಗಿಸಿ ಮುಂದಕ್ಕೆ ನೀಡುವುದು'' (ಲಾಸ್ಕರಂ. ೩೨೫ ಗದ್ಮಾನುವಾದ) : 
ವಿದ್ಕುದ್ವ್ವಾಂತ . . . ವಿದ್ಧ ಪ್ರಾವೃತ್ತ ಉಲ್ಲೋಲ ಈ ಹತ್ತೊಂಬತ್ತು ದೇಶೀಯ 
ಸಂಬಂಧದ ಆಕಾಶಚಾರಿಗಳು (ಲಾಸ್ಮರಂ. ೬-೧೭ ವ). (ಸಂ.] 

ವಿದ್ಧಂಬರೆ (ಕ್ರಿ). ಚಿತ್ರವನ್ನು ಬರೆ; ಚಿತ್ರಿಸು : ಬೀಣೆ ವಾಜಿಪ ವಿದ್ದಂಬರೆವ 
ಪರಚಕ್ರಮಿಕ್ಕುವ ಪರಿಹಾಸದೊಳಿರ್ಪ ಬಿನದಮವರ್ಗಳ ಬಿನದಂ (ಅಜಪು ೩-೮). 

(ವಿದ್ದ 3 ಬರೆ) 

ಎದ್ಧಕ (ನಾ). [ಕಾಮಶಾ] ಆಲಿಂಗನದ ಪ್ರಕಾರಗಳಲ್ಲಿ ಒಂದು : ಸಂತಸದಿಂ 
ಕುಳ್ಳಿರ್ದುಮದೆಂತಾದೊಡಮಿರ್ಪ ಗಾಡಿಕಾಅನನೊಲವಿಂ ಪಿಂತಮುರ್ದಪ್ಪಲ್‌ 
ಮಗುಟ್ಲವನಂತೊಡರ್ದೊಡನಪ್ಪಿದಪ್ಪು ವಿದ್ಧಕಮೆನಿಕುಂ (ಮನ್ಮವಿ. ೧೧-೫). [ಸಂ.] 

ವಿದ್ಧಕರ್ಣಿ (ಗು). ೧. ತೂತುಮಾಡಿದ ಕಿವಿಗಳುಳ್ಳ. (ನಾ). ೨. ಒಂದು 
ಬಗೆಯ ಸಸ್ಮ ; ಅಗುಳುಶುಂಠಿ: ""ಪಾಠಾ, ಅಂಬಷ್ಠಾ, ವಿದ್ದಕರ್ಣೀ . . . 
ವನತಿಕ್ಷಕಾ - ೧೦ ಅಗರುಶೊಂರಿ ಹೆಸರು'' (ಸಿದ್ದಾಂತಿ. ೧೩೧). (ಸಂ. ವಿದ್ಧಕರ್ಣಿ] 

ಎದ್ದಕಾಮಾಲೆ (ನಾ). ಕಾಮಾಲೆರೋಗದಲ್ಲಿ ಒಂದು ಬಗೆ : ದ್ರಾಕ್ಷೆಹಣ್ಣು 
ಕೊತ್ತಂಬರಿ ಯಷ್ಟಿಮಧುಕ ಏಲಕ್ಕಿ ಶುಂಠಿ ಇವನ್ನು ಸಮಾನಂಗೊಂಡು ಚೂರ್ಣವಂ 
ಮಾಡಿ ಸಕ್ಕರೆ ಬೆರಸಿ ದಿನ ೧ ಕ್ಕೆ ೬ ತೂಕವ ತೆಗೆದುಕೊಳ್ಳಲು ವಿದ್ಧಕಾಮಾಲೆ ಮಾಣ್ಣುಂ 
(ವಿವೃವಿ. ೧೩೦). (ವಿದ್ಧ? * ಕಾಮಾಲೆ] 

ವಿದ್ಧಪದ್ಧತಿ (ನಾ). ಚಿತ್ರವನ್ನು ಬರೆಯುವ ರೀತಿ, -ಪ್ರಕಾರ : 
ಶ್ರುಶಿವಿದ್ಮಮಾತ್ಮವಿದ್ದಂ ಪರವಿದ್ಧಮೆಂಬ ಎದ್ದಪದ್ಧತಿಯುಮಂ . . . ಪರಿಭಾವಿಸಿ 
ನೋಡಿ (ಮಲ್ಲಿಪು. ೫-೪೨) ; ಶ್ರುತವಿದ್ಧಮಾತ್ಮವಿದ್ದಂ ಪರವಿದ್ಧಮೆಂಬ ವದ್ಧಪದ್ಧತಿಯೊಳಂ 
೬. ೬ ಅಳವಡೆ (ಚಂದ್ರಪು ೧೫-೭೦ ವ). [ಸಂ.] 

ವಿದ್ಯ (ನಾ). ೧. ತಿಳಿವಳಿಕೆ ; ಪಾಂಡಿತ್ಯ ; ಪರಿಣತಿ : ಸರಿಯೇ ವಿದ್ಮಕೆ ಬಂಧು 
ಮಾರನಿದಿರೊಳ್‌ ಬಿಲ್ಲಾಳ್‌ (ಸೋಮೇಶ. ೬); ಕಟ್ಟಾಳುತನವಾಭರಣವವನೀಪಾಲಸುತರಿಗೆ 
ವಿದ್ಯವೇ ವಿಪ್ರರಿಗಲಂಕಾರ (ಕುವ್ಮಾದ್ರೋ ೫-೩೧). ೨. ಓದು ; ಶಿಕ್ಷಣ ; ಕಲಿಕೆ : 
ವಿದ್ಮವೇ ತಾಯ್ತಂದೆ ಬುದ್ಧಿಯೇ ಸೋದರನು (ಸರ್ವಜ್ಞ ೧೩೨೨) ; ಇವನು ತನ್ನ ಮಗನಿಗೆ 
ವಿದ್ಯವನ್ನು ಕಲಿಸಿದನು (ನೀಕಿಚಿಂ . ೧.೧೪). (ಸಂ.] - 

ವಿದ್ಯಗೂಡು (ನಾ). ವಿದೈೆಯ ನೆಲೆ ; ಜ್ಞಾನದ ಆಶ್ರಯ : ಶಬ್ದಶಾಸ್ತ್ರತರ್ಕಾ 
ಗಮಂಗಳ ಹೇಳಿ ಕೇಳಿ ಕಲಿತುಲಿವವರೆಲ್ಲರು ವಿದ್ಮ(ಪಾಕಾಂ. ದೈ]ಗೂಡಾದರಲ್ಲದೆ 
ಲಿಂಗಗೂಡಾದುದಿಲ್ಲ ನೋಡಯ್ಕಾ (ಆದವ. ಮು. ೮೬-೧೪೧). (ವಿದ್ಮ 3- ಗೂಡು] 

ವಿದ್ಯಮಾನ (ಗು). ೧. ಅಸ್ತಿತ್ವದಲ್ಲಿರುವ ; ವಾಸ್ತವವಾಗಿ ಇರುವ. ೨. ಸದ್ಮದ ; 
ಪ್ರಸ್ತುತ. ೩. ಯಥಾರ್ಥವಾದ ; ಸಹಜವಾದ ; ನೈಜ. ೪. ಒಬ್ಬನ 
ಸ್ವಾಧೀನದಲ್ಲಿರುವ ,-ವಶದಲ್ಲಿರುವ. (ನಾ). ೫. ವಸ್ತುಸ್ಥಿತಿ; ವಾಸ್ತವ 
ಸಂಗತಿ : ಅರಿಂದಮನು . . . ಅಲ್ಲಿನ ವಿದ್ಯಮಾನಗಳನ್ನು ಪರಿಕಿಸಲಾರಂಭಿಸಿದನು 
(ಪಿಶಾಪ. ೧೦೦); ರಾಜರಾಯರು . . 
ವಿದ್ಮಮಾನಗಳನ್ನೆಲ್ಲಾ ಸ್ವತಃ ತಿಳಿಯುವರು (ಇಬದು. ೨೩). ೬. ವಿಷಯ ; ಸಂಗತಿ ; 
ಲಿಂಗರಾಜೇಂದ್ರಒಡೆಯರ ದಿವಸ ಪರಿಯಂತ ಆದ ವಿದ್ಮಮಾನ ಬರೆದ ಸಾಧನಗಳು 
ಉಳಿದು ಇದ್ದದರಿಂದ . . ೬ ಬರೆಸಿದ ಕ್ರಮವೆಂತೆಂದರೆ (ರಾಜೇಂದ್ರ. ೧) ; ರಾಮರಾಯನು 


೭೯೦೧ 


5 | 


ವಿದ್ಯಾತ್ರಯಾಧೀಶ 


. ಮೈಸೂರಿನ ವಿದ್ಮಮಾನಗಳನ್ನೆಲ್ಲಾ ಯಥೋಚಿತವಾಗಿ ಅರಿಕೆ ಮಾಡಿದನು 

(ಶ್ರೀರಾಯ. ೧೯೦). [ಸ0.) 

ವಿದ್ಯಾಇಲಾಖೆ (ನಾ). (ಒಂದು ನಾಡಿನ) ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ 
ವ್ಯವಹಾರಗಳನ್ನು ನೋಡಿಕೊಳ್ಳಲು ಸರ್ಕಾರದಿಂದ ನೇಮಕಗೊಂಡ 
ವಿಭಾಗ ; ಶಿಕ್ಷಣಶಾಖೆ : ಹೆಂಡತಿಗೆ ವಿದ್ಕಾಇಲಾಖೆಯಲ್ಲಿ ಉನ್ನತ ಅಧಿಕಾರವಿತ್ತು 
(ನಾಡಿಗೇ. ೨೯). ( (ಸಂ. ವಿದ್ಕಾ)-*- ಇಲಾಖೆ] 

ವಿದ್ಯಾಕಾಂಕ್ಷೆ (ನಾ). ಪಾಂಡಿತ್ಯವನ್ನು ಪಡೆಯಬೇಕೆಂಬ ಉತ್ಕಟೇಚ್ಛೆ : ಅನೆತ್ತ 
- ೬ - ಈ ಮುನೀಂದ್ರೋತ್ತಮಂ ತಾನೆತ್ತಿರ್ದೆಡವೇಬ್ವುದೆತ್ತೆನಗೆ ಎದ್ಕಾಕಾಂಕ್ಸೆಯೆತ್ತ 
(ಸುಕುಮಾ. ೩-೪೨). (ಸಂ. ವಿದ್ಮಾಕಾಂಕ್ಷಾ] 


101 ವಿದ್ಯಾಕೇಂದ್ರ (ನಾ). ವಿದ್ಮೆಯನ್ನು ಕಲಿಸುವ (ಶಾಲೆ, ಕಾಲೇಜು 


ಮುಂತಾದ)ಸ್ತಳ ; ವಿದ್ಯಾಸಂಸ್ಥೆ : ಈ ಶೈವಗುರುಗಳು ರಾಜಮಹಾರಾಜರಿಂದ 
ಪೂಜಿತರಾಗಿದ್ದರು. ಇವರ ಮಠಗಳು ದೇವಸ್ಥಾನಗಳೂ ಹೌದು ವಿದ್ಮಾಕೇಂದ್ರಗಳೂ 
ಹೌದು (ಶೂನ್ಮಕು. ೧); ದೇವಸ್ಥಾನವು ವಿದ್ಮಾಕೇಂದ್ರವಾಗಿ ಪರಿಣಮಿಸಿದ್ದು ಬಹುಶಃ ಎಂಟು 
ಅಥವಾ ಒಂಬತ್ತನೇ ಶತಮಾನಗಳ ಬಳಿಕ (ಕಶಾಆ. ೨೧೭). ([ಸಂ.) 


15] ವಿದ್ಯಾಗಣಪತಿ (ನಾ). ವಿದ್ಮೆಯ ಅಭಿಮಾನಿದೇವತೆ ; ಗಣಪತಿ : ಆ ಯುವಕ 


20 


25 


ಕ್ರ 


ಜಿ 


. ಪ್ರತಿತಾಲ್ಲೂಕಿಗೂ ಹೋಗಿ ಅಲ್ಲಿಯ | 


45 


ಸಂಘವು ವಿದ್ಕಾಗಣಪತಿಯ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿತು (ರೂಢಿ). [ಸಂ.) 

ವಿದ್ಯಾಗರ್ವ (ನಾ). ವಿದ್ವತ್ತಿನಿಂದ ಬಂದ ಸೊಕ್ಕು ,-ಅಹಂಕಾರ : 
ಮತಿಸಾಗರಮುನಿಪತಿಯೊಳ್‌ ಬಾದಗೆಯ್ದಾತ್ಮೀಯವಿದ್ಕಾಗರ್ವಪರ್ವತಮವರ 
ವಚೋವಜ್ರನಿರ್ಫಾತದಿಂ ನುಚ್ಚುನುಲ್‌ಯಾಗಿ ಪೋದೊಡೆ (ಆದಿಪು ೩-೭೫ ವ) ; ತನ್ನ 
ಮೈದುನನೈಶ್ವರ್ಯಗರ್ವದೊಳಂ ವಿದ್ಮಾಗರ್ವದೊಳಂ ನಿಮ್ಮ ಮಾವನಂ ನೀಂ ನಿರಾಕರಿಸಿ 
ನುಡಿದೊಡೆ (ಸುಕುಮಾ. ೫-೭ ವ). (ಸಂ) 

ವಿದ್ಯಾಗುರು (ನಾ). ವಿದ್ಧೆಯನ್ನು ಕಲಿಸುವವನು ; ಉಪಾಧ್ಮಾಯ : ಅವಗತ 
ತತ್ವಂಗೆ ಗುರುಗೆ ವಿದ್ಮಾಗುರು ಸಂಭವಿಸಂ ದೀಕ್ಷಾಗುರು ಸಂಭವಿಸನುಮೆನೆ ತನಗೆ 
ತಾನೆ ಗುರುವಾಗಿರ್ಪಂ (ಅಜಪು. ೫-೬೯) ; ವಿದ್ಯಾಗುರುಗಳಿಗೆ ಭಾಗಣ್ಣನಲ್ಲಿ ವಿಶೇಷ 
ಪ್ರೀತಿಯುಂಟಾಯಿತು (ಕಛವಿ. ೪೨೭). [ಸಂ.) 

ವಿದ್ಯಾಗೋಷ್ಠಿ (ನಾ). ಸಾಹಿತ್ಯ, ಸಂಗೀತ ಮುಂತಾದ ಕಲೆಗಳನ್ನು ಕುರಿತು 
ನಡೆಸುವ ಸಭೆ : ದೇವಗಣಿಕೆಯರು ಸಂಗೀತಸಾಹಿತ್ಕಾದಿ ವಿದ್ಕಾಗೋಷ್ಠಿಗಳಿಂ 
ಮಲ್ಲಮಹಿಮಹಿಷಾದಿಯುದ್ಧಂಗಳಿಂ . . . ವಿರಾಜಿಸುತ್ತಿರ್ಕುಂ (ವಿವೇಕ. ೧೭೦). [ಸಂ.] 

ವಿದ್ಯಾಚಣ (ನಾ). ತನ್ನ ಪಾಂಡಿತ್ಯದಿಂದ ಪ್ರಸಿದ್ಧನಾದವನು : ನರಸಿಂಹಪ್ರಿಯ 
ಮನ್ಶಿ ಮನ್ವವಿಲಸದ್ವಿದ್ಮಾಚಣಂ ಬೂಚಣಂ (ಎಕ.೪, ಅರಸೀ. ೧೭೨-೩೧; 1163). 
"ಅಕ್ಷರಚಣ' ಪರಾ. [ಸಂ.] 

ವಿದ್ಯಾಚಾರ್ಯ (ನಾ). ವಿದ್ಮಾಗುರು : ಚಂದ್ರಾಪೀಡಂ ಪ್ರತಿದಿನಂ 
ಪ್ರವೃದ್ಧಮಾನನಾಗೆ . . . ನಿಖಳವಿದ್ಮಾಚಾರ್ಯರುಮಂ ಮಹಾಪ್ರಯತ್ನದಿಂ ನಿಲಿಸಿ 
- .  ವಿದ್ಕಾಧಿಗಮನದೊಳ್‌ (ಕಾದಂಪೂ. ೪೩೩). [ಸಂ.] 

ಎದ್ಯಾಚ್ಛೇದ (ನಾ). ಅಲೌಕಿಕ ಶಕ್ತಿ ; ವಿಶೇಷವಾದ ಶಕ್ತಿ : "ವಿದ್ಕಾಚ್ಛೇದಂ 
ಗೆಯ್‌' ಪರಾ. (ಸಂ.] 

ವಿದ್ಯಾಚ್ಛೇದಂಗೆಯ್‌ (ಕ್ರಿ). ಅಲೌಕಿಕ ಶಕ್ತಿಯನ್ನು ನಾಶಮಾಡು : ರತ್ನಜಟಿ 
. « - ಮೂದಲಿಸಿ ಮುಟ್ಟೆವರ್ಪುದುಮಾ ದಾನವನರ್ಕಜಟಿಯ ನಣ್ಣಿಂಗವನೊಳ್ಳಾದದೆ 
ಕರುಣಿಸಿ ವಿದ್ಕಾಚ್ಛೇದಂಗೆಯ್ದಂ ನಿರಂಕುಶಂ ದಶಕಂಠಂ (ಪಂರಾಮಾ. ೯-೧೪೬). 

[ಎದ್ಮಾಚ್ಛೇದ 4 ಕೆಯ್‌,) 

ವಿದ್ಯಾಡಂಬರ (ನಾ). ವಿದ್ವತ್ತಿನ ಮೇಲ್ಮೆ ,-ಹೆಚ್ಚುಗಾರಿಕೆ : ವಿಜಯಜಿಹ್ವ 
ನೆಂಬೊಂ. . . ನಿಜವಿದ್ಯಾಡಂಬರಮಂ ಮೆಚೆ್‌ಯಲೆಂದರಮನೆಯ ಬಾಗಿಲೊಳ್‌ ನಿಂದು 
ಪತ್ರಾಲಂಬನಂ ಮಾಡಿರ್ಪುದಂ (ಸುಕುಮು. ೨-೧೪ ವ). (ಸಂ.) 

ವಿದ್ಯಾತ್ರಯಾಧೀಶ (ನಾ). ಷಟ್ಟಂಡಾಗಮದ ಮೊದಲ ಮೂರು ಖಂಡಗಳನ್ನು 
ಅಧ್ಯಯನ ಮಾಡಿದವನು : ಶಾಬ್ದನೇತೃತೆ . . . ಏಂ ಚೋದ್ಮಮೆ ವರ್ಧ 
ಮಾನಮುನಿಯೊಳ್‌ ವಿದ್ಮಾತ್ರಯಾಧೀಶನೊಳ್‌ (ಚಂದ್ರಪು. ೧-೩೧). ([ಸಂ.) 


ವಿದ್ಯಾದಯಿತ 


ವಿದ್ಯಾದಯಿತ (ನಾ). ವಿದ್ಮೆಗೆ ಒಡೆಯನಾದವನು : ಮಹಾತೇಜನೂರ್ಜಿತ 
ವಿದ್ಯಾದಯಿತಂ ಸುರಂ ಸುರಂ (ಮದು. ೧-೪೫) ; ನಯದಿಂದಮಾ ಸರೋರುಹನಯನೆಯ 
ನಳವಡಿಸಲಾರ್ತೆನಿಲ್ಲಳವಡಿಪೆಂ ಭಯದಿಂದಮೆಂದು ವಿದ್ಮಾದಯಿತಂ ಪಡೆದಂ 
ವಿಕುರ್ವಣಾವೈಭವಮಂ (ಪಂಠರಾಮಾ. ೯-೧೮೭). [ಸಂ.] 

ವಿದ್ಯಾದಾನ (ನಾ). ವಿದ್ಯೆಯನ್ನು ನೀಡುವಿಕೆ; ಬೋಧಿಸುವಿಕೆ : ದಾನಂಗಳೊಳಗೆ 
ವಿದ್ಯಾದಾನಮುಮಾಹಾರದಾನಮುಂ ಮೇಲೆಂದೀ ನ್ಶಾನಶಕ್ತಿಬ್ರತೀಂದ್ರಂ ತಾನೆಯ್ದೆ 
ನೆಗ[ಟ್ಸ್‌]ವಡೆದನಿವಿಂದ ಜಗದೊಳ್‌ (ಸೌಇಇ ೫%, ೫೭-೨೫; 1064); ಕನಕಾಚಲಭಟ್ಟನು 
ಮಾಡಿದ ವಿದ್ಯಾದಾನ ಮಹಿಮೆಯಿಂದಲೋ ಎಂಬಂತೆ ತಿಮ್ಮಣ್ಣಭಟ್ಟನೂ 
ದೊಡ್ಡಪಂಡಿತನಾದನು (ಕಭವಿ. ೩೦೯). [ಸಂ.] 

ವಿದ್ಯಾದೇವತೆ (ನಾ). ೧. ವಿದ್ದೆಯ ಅಭಿಮಾನಿದೇವತೆ ; ಸರಸ್ವತಿ. ೨. [ಜೈನ] 
ಸಾಧಿತ, ಕುಲ ಮತ್ತು ವಿದ್ಮೆಗಳಿಗೆ ಸಂಬಂಧಿಸಿದ ದೇವತೆ : ಕುಬೇರಕಾಂತನುಂ 
ವಿದ್ಕಾದೇವತೆಯಂ ಬೆಸಗೊಂಡೆನ್ನ' ಮುನ್ನಿನ ಭವದ ಪ್ರಾಣವಲ್ಲಭೆಯೆಲ್ಲಿರ್ದಳೆನೆ 
(ವಡ್ಡಾರಾ. ೩೯-೨೧) ; ತಾಂ ಮಹೀತಳಕ್ಕೆ ಬೀಟುತ್ತುಂ ನಮ್ಮ ನೋವಿಂಗಾಲದೆ 
ಪರ್ಣಲಘುವೆಂಬ ವಿದ್ಮೆಯಂ ಬೆಸಸುವುದುಮಾ ವಿದ್ಯಾದೇವತೆ . . . ಆ ಭೀಮಾಟವೀ 
ಸರಸ್ತೀರದೊಳಿರಿಸಿ ಪೋಪುದುಂ (ಶಾಂತಿಪು. ೪-೯೬ ವ). [ಸಂ. ವಿದ್ಮಾದೇವತಾ] 

ವಿದ್ಯಾಧನ (ನಾ). ೧. ವಿದೈೆಯ ರೂಪದಲ್ಲಿರುವ ಸಂಪತ್ತು, “ಐಶ್ವರ್ಯ : 
ಧನಮಂ ನೆರಪದೆ ವಿದ್ಮಾಧನಮಂ ಮಾಡದೆ ತಗುಳ್ತು ನೆಗಟದೆ ತಪದೊಳ್‌ 
ಮನುಜತ್ವಮಫಲಮಾಯ್ತು (ಕವರಾ. ೩-೧೦೧) ; ಕೃತಘ್ನುನೆ ನರಕಿ ವಿದ್ಕಾಧನ ಮದಾಂಧನೆ 
ಬಾಹಿರನು (ಕುವ್ಮಾಅ. ೨೩-೪೫). ೨. ಪಾಂಡಿತ್ಕದಿಂದ ಗಳಿಸಿದ ಹಣ ,- 
ಐಶ್ವರ್ಯ. (ಸೆಂ. 

ವಿದ್ಯಾಧರ (ನಾ). ೧. ಯಾವುದೇ ವಿದ್ಕೆಯನ್ನು ಬಲ್ಲವನು ,-ಹೊಂದಿದವನು. 
೨. ಸ್ವರ್ಗದಲ್ಲಿ ವಾಸಿಸುವನೆಂದು ನಂಬಲಾದ, ಗಗನಗಮನಾದಿ 
ಅಲೌಕಿಕಶಕ್ತಿಯುಳ್ಳ ಜೀವಿ ; ದಿವಿಜ : ಸುರದನುಜಭುಜಗ ವಿದ್ಯಾಧರ 
ನರಸಂಕುಲದೊಳಾರನಾದೊಡಮೇನೊ ಗರ ಮುಟ್ಟೆ ಕೊಲ್ಲುಮಿದು ನಿಜವಿರೋಧಿಯಂ 
ಧುರದೊಳೆಂದು ಶಕ್ತಿಯನಿತ್ತಂ (ಪಂಪಭಾ. ೧-೧೦೩); ಸಿದ್ಧವಿದ್ಕಾಧರರು . . . 
ಅಖಿಳಾಪ್ಸರೆಯರೆಸೆದರು ರೋಮ ರೋಮದ ಕುಳಿಯ ಚೌಕದಲಿ (ಕುವ್ಮಾಉ. ೯-೫೯). 
೩. (ಸಂಗೀತ) ತಾಳದ ಭೇದಗಳಲ್ಲಿ ಒಂದು : ಧ್ರುವಮಟಯ . . . ವಿಷಮ 
ವಿದ್ಯಾಧರ . .. ಮತಂಗ . .. ಜಯಾಳವೆಂಬವೇ ಮೊದಲಾದ ನೂಲೊಂದು ತಾಳಂಗಳು 
(ವಿವೇಕ. ೧೯೨). ೪. [ಜೈನ]ಭೋಗಭೂಮಿಯಲ್ಲಿ ವಾಸಿಸುವ ಪ್ರಜ್ಞಪ್ತಿ 
ಮುಂತಾದ ಅನೇಕ ವಿದೈೆಗಳನ್ನು ಬಲ್ಲ ಒಂದು ವರ್ಗದ ಜನ : 
ಚಿಂತಾಗತಿಯೆಂಬ ವಿದ್ಯಾಧರನಾಕೆಯ ರೂಪಲಾವಣ್ಮಸಾಭಾಗ್ಯ ಕಾಂತಿತ್ವಮಂ ಕಂಡೊಟಿಸಿ 
(ವಡ್ಡಾರಾ. ೧೫೭-೨೭) ; ಬಲವದ್‌ವಿದ್ವಿಷ್ಟವಿದ್ಕಾಧರಕರಟಿ ಶಿರಶ್ಕುಕ್ತಿಸಂಭೂತ 
ಮುಕ್ತಾವಲಿಯೊಳ್‌ ಕಣ್ಣಿಟ್ಟು (ಆದಿಪು ೧-೭೫) ; ಅವುಗಳಿಗೆ ವಿಜಯಾರ್ಧಪರ್ವತಗಳೆಂದು 
ಹೆಸರು . . . ಅವುಗಳ ಮೇಲೆ ವಿದ್ಕಾಧರರು ವಾಸಿಸುತ್ತಾರೆ (ಜೈನವ. ೪೫೦). (ಸಂ.] 

ವಿದ್ಯಾಧರಕರಣ (ನಾ). ವಿದ್ಕಾಧರರು ಆಕಾಶಕ್ಕೆ ನೆಗೆಯಲು ಅವಲಂಬಿಸುತ್ತಿದ್ದ 
ಹಸ್ತಪಾದಗಳ ಒಂದು ಭಂಗಿ : ತೊನ್ನಂ ಪೋಪಾಗಳ(ಳಿ]ುವಳ್ಳಮಂ ಕಂಡದಂ 
ವಿದ್ಯಾಧರಕರಣದಿಂ ಲಂಘಿಸಿ ಪೋಪುದಂ ಯಮದಂಡಂ ಕಂಡು (ವಡ್ಡಾರಾ. ೧೨೪-೧) ; 

ಬ್ವಭಟರಂ ವಿದ್ಯಾಧರಕರಣದಿನುಯೈೆಡೆಯೊಳ್‌ ಸುರೇಂದ್ರವಧು ಪೋಲ್ತಳಿಂದ್ರಜಾಲದ 

ವಧುವಂ (ಗಡಾಯು. ೪-೨೧). ([ಸಂ.] 

ವಿದ್ಯಾಧರಚಕ್ರವರ್ತಿ (ನಾ). ೧. ದೇವತೆಗಳ ಒಬ್ಬ ಮುಖ್ಯಸ್ಥ : ಆವ ಜಗಮಂ 
ಸಾಧಿಸಲ್ಪೋದಯ್‌ ಪೇಟ್‌ಲೆ ವಿದ್ಮಾಧರಚಕ್ರವರ್ತಿ (ಶಮದ. ೧೨೬ ಪ್ರಯೋ) ; ಈ 
ಸುಂದರನೇ ವಿದ್ಯಾಧದರಚಕ್ರವರ್ತಿಯೆಂದು ತಿಳಿದು ಮಲಯವತಿ ನಾಚಿದಳು 
(ಕಪಪು. ೭-೧೦೩). ೨. [ಜೈನ] ವಿದ್ಮಾಧರರ ಚಕ್ರವರ್ತಿ ; ಖೇಚರೇಂದ್ರ ಕ 
ವಿದ್ಮಾಧರಚಕ್ರವರ್ತಿ ಧರಣೀಕಂಪಂಗಂ ಪ್ರಭಾವತೀ(ಕರೀ)ದೇವಿಗಂ ಮಗಳಾಂ 
(ಚಾವುಂಪು. ೭೫). (ಸಂ. ವಿದ್ಕಾಧರಚಕ್ರವರ್ತಿನ್‌) 

ವಿದ್ಯಾಧರಿ (ನಾ). ದೇವತಾಸ್ತ್ರೀ : ಆಕೆಯ ರೂಪಂ ನೋಡಿ ಮೆಚ್ಚಿ ವಿದ್ಕಾಧರಿಯ 


೭೯೦೨ 


ನಾನಾ 


ವಿದ್ಯಾಪಾರಗೆ 


ದೇವಗಣಿಕೆಯ ರೂಪನೆ ಪೋಲ್ಟೆ ಎಂದು ಪೊಗಟ್ದು (ವಡ್ಡಾರಾ. ೧೬-೧೮) ; ಬಾರದು 
ಬರೆಯಲ್‌ ರೂಪು ರೂಪವಿದ್ಯಾಧರಿಯ (ಸೌಇಇ 30. ೪೯-೩೨; 1076). [ಸಂ. ವಿದ್ಯಾಧರೀ] 

ವಿದ್ಯಾಧಿಕಾರಿ (ನಾ). ವಿದ್ಯಾಭ್ಯ್ಮಾಸಕ್ರಮವನ್ನು ನೋಡಿಕೊಳ್ಳುವ ಅಧಿಕಾರಿ ; 
ವಿದ್ಯಾಇಲಾಖೆಯ ಅಧಿಕಾರಿ : ಐದುಗಂಟೆಗೆ ಸರಿಯಾಗಿ ಮುಖ್ಯಅತಿಥಿಗಳಾದ 
ವಿದ್ಕಾಧಿಕಾರಿಗಳು ಬಂದರು (ಕಪಪ. ೩-೪೧). (ಸಂ. ವಿದ್ಮಾಧಿಕಾರಿನ್‌] 

ವಿದ್ಯಾಧಿಗಮನ (ನಾ). ವಿದ್ಯೆಯನ್ನು ಕಲಿಯುವಿಕೆ ; ವಿದ್ಕಾಭ್ಮಾಸ : ಚಂದ್ರಾ 
ಪೀಡಂ ಪ್ರತಿದಿನಂ ಪ್ರವೃದ್ಧಮಾನನಾಗೆ . . . ವಿದ್ಕಾಧಿಗಮನದೊಳ್‌ ಸಮರ್ಪಿಸಿ 
(ಕಾದಂಪೂ. ೪೩೩). [ಸಂ.) 

ವಿದ್ಯಾನಂದ (ನಾ). ೧. ವಿದ್ಯೆಯಿಂದ ದೊರಕುವ ಸಂತೋಷ : ವೇದಶಾಸ್ತ್ರಂಗಳಂ 
ನೋಡಿ ಅದರಲ್ಲಿರ್ದ ಅರ್ಥಸಾರಮಂ ಬಿಟ್ಟು ವಾದಭೇದಗಳಿಂದಹಂಕರಿಸುವದೆ 
ವಿದ್ಧಾನಂದವೆನಿಸುವದು (ನಾನಾಗು. ೨೬-೧). ೨. ಆನಂದದ ಎಂಟು ಬಗೆಗಳಲ್ಲಿ 
ಒಂದು; ಬ್ರಹ್ಮಜ್ಞಾನದಿಂದ ಉಂಟಾಗುವ ಸಂತೋಷ : ವಿಷಯಾನಂದ 
ಬ್ರಹ್ಮಾನಂದ ವಾಸನಾನಂದ ಮುಖ್ಕಾನಂದ ನಿಜಾನಂದ ಆತ್ಮಾನಂದ ಅದ್ವೈತಾನಂದ 
ವಿದ್ಯಾನಂದವೆಂಬವೇ ಆನಂದದಷ್ಟಭೇದಂಗಳು (ಎವೇಕ. ೨೪). [ಸಂ.] 

ವಿದ್ಯಾನಿಕೇತನ (ನಾ). ವಿದ್ಯೆಯನ್ನು ಹೇಳಿಕೊಡುವ ಶಾಲೆ; ವಿಶ್ವವಿದ್ಯಾನಿಲಯ 
ಮುಂತಾದ ಸ್ಮಳ : ಬಹಿರ್ನಗರದೊಳಮರಮಂದಿರಾನುಕಾರಿಯಪ್ಪ ವದ್ಮಾ 
ನಿಕೇತನಮಂ ಮಾಡಿಸಿ ನಿಖಳವಿದ್ಕಾಚಾರ್ಯರುಮಂ ಮಹಾಪ್ರಯತ್ನದಿಂ ನಿಲಿಸಿ 
(ಕಾದಂಪೂ.೪೩೩). [ಸಂ.] 

ಎದ್ಯಾನಿಧಾನ (ನಾ). ವಿದ್ವತ್ತೇ ನಿಧಿಯಾಗುಳ್ಳವನು : ಎದ್ಮಾನಿಧಾನ ಮಲ್ಲ 
ಪಾರ್ಯ ತದನುಜಾತಾಭಿಜಾತ ಸಾರಸ್ವತ ಪುನ್ನಮಾರ್ಯಕಾರಿತಮುಮುಪ್ಪ 
ಪುರಾಣಚೂಡಾಮಣಿಯೊಳ್‌ ಷಮ್ಮಾಶ್ವಾಸಂ (ಶಾಂಶಿವು. ೬-೧೨೬ ಗದ). [ಸಂ.] 

ವಿದ್ಯಾನಿಧಿ (ನಾ). ೧. ಎ ವಿದ್ಕಾನಿಧಾನ : ಕಾನೂರ್ಗಣಮುನಿಪತಿ ವಿದ್ಯಾನಿಧಿ 
ಗುಣನಿಧಿ ದಯ್ಕೆಕನಿಧಿ (ಶಾಂತಿಪು. ೧-೧೭) ; ಪ್ರಾಕ್ರನ ಜನ್ಮವಿದೈಗಳ್‌ ಬಂದನಿತುಂ 
ನೆಲಸಿದವು ಸಕಲವಿದ್ಕಾನಿಧಿಯೊಳ್‌ (ಅಜಪು.೫-೬೮). ೨. [ಜೈನ] ಒಂದು ವಿದ್ಧೆಯ 
ಹೆಸರು : ಇರ್ವರುಂ ವಿದ್ಮಾಧರರಲ್ಲಿಗೆ ವಂದೊಡವರೊಳೊರ್ವಂ ವಿದ್ಯಾನಿಧಿ ಎಂಬ 
ವಿದ್ಮೆಯಿನಾ ವೈತಾಳಿಯಂ ಪ್ರಕಟಂಮಾಟ್ರುದುಂ (ಚಾವುಪು. ೧೮೯). ([ಸಂ.) 

ವಿದ್ಯಾನಿಲಯ, ವಿದ್ಮಾನಿಳಯ (ನಾ). ೧. ಎ ವಿದ್ಯಾನಿಕೇತನ 
"ವಿಶ್ವವಿದ್ಕಾನಿಲಯ' ಪರಾ. ವಿದ್ಯಾನಿಳಯ : ೨. ವಿದೈೆಗೆ ನೆಲೆಯಾದವನು ; 
ವಿದ್ಕಾಪಾರಂಗತ : ನಳನ ನಹುಷನ ಶಾಲಿಹೋತ್ರನ ಬಲುಮೆಗಳು ಕಿಅ್‌ದೆಂಬ 
ವಿದ್ಕಾನಿಳಯ ವರರೇವಂತನೇಖಾಟವನು ನಸುನಗುತ . . . ಹಯಪ್ರೌಢಪ್ರತಾಪರು 
ಹೊಳೆವ ಮಕುಟದ ಸಾಲುಗಳಲೊಪ್ಪಿದರು (ಕುವ್ಮಾಉ. ೮-೪೧). [ಸಂ.) 

ವಿದ್ಯಾನಿಳಯ "ವಿದ್ಮಾನಿಲಯ' ನೋ. 

ವಿದ್ಯಾಪಕ್ಷಪಾತಿ (ನಾ). ವಿದ್ಯೆಯ ಕಡೆಗೆ ಒಲವುಳ್ಳವನು : ಲಿಂಗರಾಜರು 
ವಿದ್ಯಾಪಕ್ಷಪಾತಿಗಳಾಗಿದ್ದರು (ಕಪು. ೬-೩೬). (ಸಂ. ವಿದ್ಯಾಪಕ್ಷಪಾತಿನ್‌] 

ವಿದ್ಯಾಪತಿ (ನಾ). ವಿದ್ಧೆಯ ಒಡೆಯ : ಸಮಸ್ತವಿದ್ಮಾಪತಿ ನಾಭಿನಂದನನು 
ಪಾಶ್ರಿತಭವ್ಮಜನಾಭಿನಂದನಂ (ಆದಿಪು ೧-೪೦). ([ಸಂ.] 

ವಿದ್ಯಾಪರಿಣತ (ನಾ). ವಿದ್ವಾಂಸ ; ಪಂಡಿತ : ವಿರಹಿಗಳ ಶೃಂಗಾರ ವಿದ್ಯಾಪರಿಣತ 
ರಲಂಕಾರ ಕಾವ್ಯಕೆ ಗುರುವೆನಲು ರಚಿಸಿದ ಕುಮಾರವ್ಕಾಸ ಭಾರತವ (ಕುವ್ಮಾಆ. ೧-೧೯). 

[ಸಂ.] 

ವಿದ್ಯಾಪಾರ (ನಾ). ವಿದ್ಧೆಯ ಕೊನೆ ; ವಿದ್ವತ್ತಿನ ಪರಾಕಾಷ್ಠೆ : ಪದ್ಮಂ ಸಮಸ್ತ 
ಜನತಾಹೃದ್ಕಂ ಪದವಿದಿತಪಾದನಿಯಮನಿವೇದ್ಕಂ ವಿದ್ಮಾಪಾರಪರಾಯಣಮಾದ್ಕಂ 
ಸದ್ವ್ಯತ್ತಿವೃತ್ತಜಾತ್ಮಾಯತ್ತಂ (ಕಎರಾ. ೧-೩೦). ([ಸಂ.) 

ವಿದ್ಯಾಪಾರಗ (ನಾ). ವಿದ್ಧೆಯನ್ನು ಸಂಪೂರ್ಣವಾಗಿ ಕಲಿತವನು ; 
ಪಂಡಿತೋತ್ತಮ : ಆ ಮಹಾಬಳಂ ಬಾಲಕಾಲದಿಂ ತಗುಳ್ಮೆಭ್ಯಸ್ತಸಮಸ್ತ 
ವಿದ್ಕಾಧರವಿದ್ಕಾಪಾರಗಮಂ . . . ಆಗಿ (ಆದಿಪು. ೧-೭೩ ವ). (ಸಂ.) 

ವಿದ್ಯಾಪಾರಗೆ (ನಾ). [ಜೈನ] ವಿಶೇಷಶಕ್ತಿಯನ್ನು ಸಂಪೂರ್ಣವಾಗಿ 


25 


30 


35 


ವಿದ್ಯಾಪೀಠ 


ಕಲಿತವಳು : ಆಂ ಪ್ರಭಾ(ಸುಖಾ)ವತಿಯೆನೆಂಬೆಂ ಜಾತಿಕುಲಸಾಧಿತವಿದ್ಕಾಪಾರಗೆಯೆಂ 
(ಚಾವೂಪು. ೭೫). (ಸಂ. ವಿದ್ಕಾಪಾರಗಾ) 


ವಿದ್ಯಾಪೀಠ (ನಾ). ಜ್ಞಾನವನ್ನು ಪ್ರಸಾರಮಾಡಲು ಸ್ಥಾಪಿತವಾದ ಸಂಸ್ಥೆ ; 


ವಿದ್ಯಾಲಯ : ಆ ಕಾಲದಲ್ಲಿ ಒಂದೊಂದು ಕ್ಷೇತ್ರವೂ, ಒಂದೊಂದು ವಿದ್ಯಾಪೀಠ 


ವಾಗಿತ್ತು (ಕಭವಿ. ೬೦) ; ನಾಲ್ಕನೆಯ ಶತಮಾನದ ಪ್ರಸಿದ್ಧವಾದ ವಿದ್ಮಾಪೀಠಗಳಲ್ಲಿ | 5 


ಪಲ್ಲವರ ರಾಜಧಾನಿಯಾಗಿದ್ದ ಕಂಚಿಯು ಒಂದಾಗಿತ್ತು (ಕರ್ಣಾಅ.2:).. [ಸಂ.) 
ವಿದ್ಯಾಪ್ರತೃಯ (ನಾ). ತಾನು ಗಳಿಸಿದ ವಿದ್ಧೆಯ ಬಗೆಗೆ ಇರುವ ನಂಬುಗೆ ,- 
ವಿಶ್ವಾಸ : ಒರ್ವ ನಿರ್ಬುದ್ಧಿಗಾರುಡಿಗಂ ಗಾರುಡಮಂ ಕಲ್ತು ಎಿದ್ಕಾಪ್ರತ್ಮಯಮಂ 
ನೋಡಲೆಂದು ಸರ್ಪದಷ್ಟನನಅಸುತ್ತುಂ ಬರ್ಪಾತಂ ಅಡವಿಯೊಳೊಂದು ಪೊದಚೊಳ್‌ 
ಪುಲಿಯಂ . . . ಕಂಡು (ಪಂಚತಂ.೨೫೨-೧೧). ([ಸಂ.] 
ಎದ್ಯಾಪ್ರಭಾವ (ನಾ). ೧. ವಿದ್ಧೆಯ ಶಕ್ತಿ ,-ಸಾಮರ್ಥ, : ಯಾದವವಂಶಜರುಂ 
ನಾನಾದೇಶನರೇಂದ್ರರುಂ ಘಟೋದ್ಭವನ ಧನುರ್ವೇದಮನೆ ಕಲಲ್‌ ಬಂದಾಳಾದರ್‌ 
ವಿದ್ಕಾಪ್ರಭಾವಮಾ ದೊರೆತೆ ವಲಂ (ಪಂಪಭಾ. ೨-೫೬). ೨. [ಜೈನ] ವಿಶೇಷಶಕ್ತಿಯ 
ಪ್ರಭಾವ ,-ಮಹಿಮೆ : ವಿದ್ಕಾಪ್ರಭಾವದಿಂ ಮನೆಯೊಳ್‌ ನಾನದೆ ಬಂದೆನೆಂದು 
ನುಡಿಯೆ (ಶಾಂತಿಪು.೬-೬೫ವ). ([ಸಂ.) 
ವಿದ್ಯಾಪ್ರಸಾರ (ನಾ). ವಿದ್ಮೆಯನ್ನು ಹರಡುವಿಕೆ ; ಜ್ಞಾನವನ್ನು ಪ್ರಚಾರ 
ಮಾಡುವಿಕೆ : ಲಿಂಗರಾಜರು . . . ವಿದ್ಕಾಪ್ರಸಾರಕ್ಕಾಗಿ ಹಲವು ರೀತಿಯಿಂದ ಸಹಾಯ 
ಮಾಡಿದರು (ಕಪಪು. ೬-೩೬). (ಸಂ.] 
ವಿದ್ಯಾಪ್ರಾಕಾರ (ನಾ). [ಜೈನ] ವಿಶೇಷಶಕ್ತಿಯಿಂದ ರಚಿಸಿದ ಪೌಳಿ ,-- 
ಗೋಡೆ : ಅಂತು ನಿರ್ಮಿಸಿದ ವಿದ್ಕಾಪ್ರಾಕಾರಂಗಳ ಬಹಿರಂತಃಪ್ರದೇಶಗಳೊಳ್‌ ಪಲಬರ್‌ 
ವಿದ್ಮಾಧರರಂ ಕಾಪುವೇಟ್ವುದುಂ (ಪಂರಾಮಾ. ೧೪-೩೫ ವ). [ಸಂ.) 
ವಿದ್ಯಾಭಮಾನಿ (ಗು). ೧. ವಿದೈೆಗೆ ಅಧಿಷ್ಠಾನವಾದ : "ವಿದ್ಕಾಭಿಮಾನಿದೇವತೆ' 
ಪರಾ. (ನಾ). ೨. ವಿದ್ಧೆಯ ಬಗೆಗೆ ಗೌರವವುಳ್ಳ ವ್ಯಕ್ತಿ ; ವಿದ್ಕಾಪಕ್ಷಪಾತಿ : 
ವಿದ್ಕಾಭಿಮಾನಿಗಳಾದ ಇವರಿಗೆ ವಿದ್ಕಾಇಲಾಖೆಯು ಯಾವಾಗಲೂ ಆಭಾರಿಯಾಗಿರುತ್ತದೆ 
(ರೂಢಿ). (ಸಂ. ವಿದ್ಯಾಭಿಮಾನಿನ್‌] 
ವಿದ್ಯಾಭಿಮಾನಿದೇವತೆ (ನಾ). ವಿದ್ಧೆಯ ಅಭಿಮಾನಿದೇವತೆ ; ಗಣಪತಿ ಅಥವಾ 
ಸರಸ್ಪತಿ : ವಿದ್ಯಾಭಿಮಾನಿದೇವತೆಯಾದ ಶಾರದೆಯ ಸಿದ್ದಿ ಅಚಲವಾದದ್ದು 
(ಭಾರದ. ೫೮೦). [ಸಂ. ವಿದ್ಯಾಭಿಮಾನಿದೇವತಾ] 
ವಿದ್ಯಾಭಿವೃದ್ಧಿ (ನಾ). ಶಿಕ್ಷಣದ ಏಳಿಗೆ ,-ಉನ್ನತಿ : ವಿದ್ಕಾಭಿವೃದ್ಧಿಯಿಲ್ಲದೆ 
ದೇಶ ಹಾಳಾಗಿರುವುದಕ್ಕೆ ಈ ಹಾಳು ಮೇಷ್ಟುಗಳೇ ಕಾರಣರು (ರಂಗಕ. ೧೬೦). [ಸಂ.] 
ವಿದ್ಯಾಭ್ಯಾಸ (ನಾ). ವಿದ್ಧೆಯನ್ನು ಅಭ್ಯಸಿಸುವುದು ; ಓದು ; ಕಲಿಕೆ ; ಶಿಕ್ಷಣ : 
ಆ..ಬಭೂತಿಯುಂ ವಾಯುಭೂತಿಯುಮೆಂಬವಶೇಷವಿದ್ಕಾಬ್ಕಾಸನಿಮಿತ್ತದಿಂ 
ಭವದಂಘ್ರಿಸ್ಮರಣಪರಿಣತಾಂತಃಕರಣರಾಗಿ ಬಂದೆವು (ಸುಕುಮಾ. ೨-೪೮ ವ) ; ಇನ್ನೀ 
ವಿದ್ಮಾಭ್ಯಾಸಂ ಸಾಕು (ಪುಕ್ಕಾಸ್ರ. ೧೨-೧೬ ವ). [(ಸಂ.] 
ವಿದ್ಯಾಭ್ಯಾಸಂಗೆಯ್‌ (ಕ್ರಿ). ಶಿಕ್ಷಣವನ್ನು ಪಡೆ ; ವಿದ್ಧೆಯನ್ನು ಕಲಿ : ನಿಮಗೆ 
ವಿದ್ಕಾಭ್ಕಾಸಂಗೆಯ್ವ ತಾತ್ಪರ್ಯಮುಳ್ಳೊಡೆ . . .ನಿಶ್ಚಯಮೋದುವೊಡಾವುಮಾ 
ಮಾರ್ಗದಿಂದೋದಿಸಿ ಪಂಡಿತರಾಗೆ ಮಾಟ್ಟ್‌ಂ (ಸುಕುಮಾ. ೨-೫೫ ವ). 
[ವಿದ್ಕಾಭ್ಮಾಸ 4 ಕೆಯ್‌,) 

ವಿದ್ಯಾಭ್ಯಾಸಂಗೆಯಿಸು "ವಿದ್ಕಾಭ್ಕ್ಮಾಸಂಗೆಯ್ಸು' ನೋ. 
ವಿದ್ಯಾಭ್ಯಾಸಂಗೆಯ್ಸು , ವಿದ್ಯಾಭ್ಯಾಸಂಗೆಯಿಸು - (ಕ್ರಿ). ವಿದ್ಯೆಯನ್ನು 
ಕಲಿಯುವಂತೆ ಮಾಡು ; ಶಿಕ್ಷಣವನ್ನು ಕೊಡಿಸು : ಆ ಕೃಪಾಚಾರ್ಯರ 
ಪಕ್ಕದೊಳ್‌ ಕೂಸುಗಳಂ ವಿದ್ಯಾಭ್ಕಾಸಂಗೆಯ್ಸೆ (ಪಂಪಭಾ. ೨-೩೩ವ) ; ಚೆಂದ್ರಾಪೀಡಂ 
ಪ್ರತಿದಿನಂ ಪ್ರವೃದ್ಧಮಾನನಾಗೆ . . . ಅಖಿಳವಿದ್ಕಾಭ್ಯಾಸಂಗೆಯ್ಸುತ್ತಮಿರೆ (ಕಾದಂಪೂ.೪೩೩); 
ವಿದ್ಯಾಚ್ಯಾಸಂಗೆಯಿಸು : ಈ ಕುಮಾರರಂ ಬಾಲಕಾಲದೊಳ್‌ ತೊಟ್ಟು 
ವಿದ್ಯಾಭ್ಯಾಸಂಗೆಯಿಸದೆ ಸ್ಟೇಚ್ಛಾವಿಹಾರಿಗಳಂ ಮಾಡಿ ಕಿಡಿಸಿದೆಂ (ಪಂಚತಂ. ಆ. ೧೪-೧೫). 
[ವಿದ್ಯಾಭ್ಯಾಸ + ಕೆಯ್ಸು) 


೭೯೦೩ 


ವಿದ್ಯಾರ್ಥಿಮಾಣಿ 


ವಿದ್ಯಾಮಂತ್ರ (ನಾ). [ಜೈನ]ಯಾವುದಾದರೂ ವಿದ್ಮೆಗೆ ಸಂಬಂಧಿಸಿದ, 
ಪವಿತ್ರವಾದ ಹಾಗೂ ಅರ್ಥಸಹಿತವಾದ ವಾಕ್ಕ : ಆ ವಿದ್ಯಾಮಂತ್ರಂಗಳನೆನಗೆ 
ಪೇಟೆಂದಭಯಕುಮಾರಂ ಬೆಸಗೊಂಡು (ವಡ್ಡಾರಾ. ೧೫೮-೨೨). (ಸಂ.) 

ವಿದ್ಯಾಮಂತ್ರಿ (ನಾ). ನಾಡಿನ ಶಿಕ್ಷಣವ್ಯವಸ್ಥೆಯನ್ನು ನೋಡಿಕೊಳ್ಳುವ ಸಚಿವ ; 
ಶಿಕ್ಷಣಸಚಿವ : ವಿದ್ಯಾಮಂತ್ರಿಯಾದವರು ಆ ಪದವಿಗೆ ತಕ್ಕಂತೆ ಸಾಹಿತ್ಯ ಹಾಗೂ 
ಸಂಸ್ಕೃತಿಯ ಮಹದಭಿಮಾನಿಗಳಾಗಿರಬೇಕು (ರೂಢಿ). (ಸಂ. ವಿದ್ಯಾಮಂತ್ರಿನ್‌] 

ವಿದ್ಯಾಮದ (ನಾ). ಅಷ್ಟಮದಗಳಲ್ಲಿ ಒಂದು ; ವಿದ್ವತ್ತಿನಿಂದುಂಟಾಗುವ 
ಗರ್ವ : ವಿದ್ಕಾಮದಮುಳ್ಳಂ ಗೂಗೆಯಾಗಿಯುಂ ತಪೋಮದಮುಳ್ಳಂ ನಾಯಾಗಿಯುಂ 
- . . ಮಹಾದುಃಖಕ್ಕೆ ಭಾಜನರಪ್ಪರ್‌ (ಧರ್ಮಾಮೃ. ೬-೧೮೮); ನಾವು ಮಹಾವಿದ್ವಾಂಸರು 
ನಮ್ಮ ವಿದ್ವತ್ತೆಗೆ ಆರೂ ಸಮಾನಂಬರಲರಿಯರು ಎಂದು ಹೇಳಿಕೊಂಬುವುದೇ 

ವಿದ್ಕಾಮದವು (ವಚಶಾ. 11. ೧೨೩). [ಸಂ.] 

| ವಿದ್ಯಾರತ (ನಾ). ವಿದೆ ಕಲಿಯುವುದರಲ್ಲಿ ಮಗ್ನನಾದವನು : ಪಂಡಿತಪಾಣ್ಣ 

ಭೂಪ(ನೆ)ನಿಸಿದಂ ಭೂಪಾಳ ವಿದ್ಮಾ[ರತಂ]ತದನುಜಾತಂ (ಸೌಣಇ. ೪1. ೫೬೭೨-೧೭; 1165). 


10 


[ಸಂ.] 
15| ವಿದ್ಯಾರಾಧನ (ನಾ). ವಿದ್ಕಾರ್ಜನೆಗಾಗಿ ಮಾಡುವ ಸೇವೆ ,--ಉಪಾಸನೆ : 
ಪ್ರಜ್ಞಪ್ತಿವಿದ್ಯಾಲಾಭಾಂತರಾಯಮಂ ಮಾಡಲೀತನೆತ್ತಿಕೊಂಡುಪಸರ್ಗಮಂ 


ಸಂಸಾರನಿಸರ್ಗಮೆಂದು ನಿಶ್ಚಳಿತೆ ಸೈರಿಸಿ ವಿದ್ಕಾರಾಧನದೊಳ್‌ ಚಿತ್ತಮಂ ನಿಲ್‌ಸಿ 
(ಶಾಂತಿಪು. ೯-೫ ವ). ([ಸಂ.1 

ವಿದ್ಯಾರೇಖೆ (ನಾ). [ಸಾಮುದ್ರಿ] ಜಾತಕನ ವಿದೆ, ಬುದ್ಧಿಗಳನ್ನು ಕುರಿತು 
ಸೂಚಿಸುವ, ಅಂಗೈಯಲ್ಲಿರುವ ಒಂದು ಗೆರೆ : ಅನಾಮಿಕದ ಬುಡದಲ್ಲಿ 
ವಿದ್ಕಾರೇಖೆಯಿರುವದು ಅದು ದೀರ್ಫವಾಗಲು ಪೂರ್ಣದಿವೃವಹುದು ಸ್ವಲ್ಪವಾಗಿ 
ಇರಲು ಅಲ್ಪವಿದ್ಕಾಪ್ರದವು (ಸಾಮುಲ. ೬೧-೮). [ಸಂ. ವಿದ್ಯಾರೇಖಾ] 

ವಿದ್ಯಾರ್ಜನೆ (ನಾ). ವಿದ್ಮೆಯನ್ನು ಗಳಿಸುವಿಕೆ ; ಜ್ಞಾನಸಂಪಾದನೆ : 
ವಿದ್ಮಾರ್ಜನೆಗಾಗಿ ತವಕಿಸುವ ಆ ವಾಮನಮೂರ್ತಿ ಅವರಿಗೊಂದು ವಿಭೂತಿಯಾಗಿ 
ಕಂಡಿದ್ದ (ಹೊಸಕಿ. ೫೫). (ಸಂ. ವಿದ್ಕಾರ್ಜನ] 

ವಿದ್ಯಾರ್ಥಿ (ನಾ). ವಿದ್ಮೆಯನ್ನು ಕಲಿಯಲು ಬಯಸುವವನು ; 
ಎದೆಯನ್ನು ಕಲಿಯುವ ಅಪೇಕ್ಷೆಯುಳ್ಳವನು : ನೀಮಾರ್ಗಾರಾದೊಡಮೇಂ 
ವಿದ್ಮಾರ್ಥಿಗಳಾಗಿಯೋದಂ ಕಲ್ವೆಮೆಂಬಲಟ್‌ಯೊಳ್‌ ಬಂದಿರಪ್ಪೊಡೆ . 
ನಿಮ್ಮನೋದಿಸಲಕ್ಕುಂ (ವಡ್ಡಾರಾ. ೩-೨೦) ; ಇದರಲ್ಲಿ ವಿದಾರ್ಥಿಗಳ, ಉಪಾಧ್ಯಾಯರ 
ಸಹಕಾರವಿದೆ (ಶಿಕ್ಷದ. ೨೯೮). [ಸಂ. ವಿದ್ಮಾರ್ಥಿನ್‌] 

ವಿದ್ಯಾರ್ಥಿತಪೋದಧನ (ನಾ). ಗುರುಕುಲದಲ್ಲಿದ್ದುಕೊಂಡು ವಿದ್ಮೆಯನ್ನು 
ಕಲಿಯುತ್ತಾ ಆಜೀವವೂ ಬ್ರಹ್ಮಚಾರಿಯಾಗಿ ಉಳಿಯುವವನು ; 
ನೈಷ್ಠಿಕಬ್ರಹ್ಮ ಚಾರಿ : ಮಠದಲೋದುವ ವಿದ್ಕಾರ್ಥಿತಪೋಧನರ್ಗ್ಗಂ ವಿದ್ಮಾರ್ಥಿಮಾಣಿ 
ಯರ್ಗ್ಗಂ ಬಿಟ್ಟ ಗೆಟ್ಲ್‌ (ಎಕ. ಚಿತ್ರದು. ೭೭-೧೨;940). ([ಸಂ.] 

35 | ವಿದ್ಯಾರ್ಥಿದೆಶೆ (ನಾ). ವಿದ್ಯಾಭ್ಯಾಸ ಮಾಡುತ್ತಿರುವ ಕಾಲ ,--ಅವಧಿ : ಅದಕ್ಕೆ 
ಅವಶ್ಯಕವಾದ ಬುನಾದಿಯನ್ನು ವಿದ್ಕಾರ್ಥಿದೆಶೆಯಲ್ಲಿರುವಾಗಲೇ ಭದ್ರವಾಗಿ ಕಟ್ಟಬೇಕು 
(ಹಸುಹೊ. ೨೦೯). [ವಿದ್ಯಾರ್ಥಿ * ದೆಶೆ (ಆ ದಸೆ)] 

ವಿದ್ಯಾರ್ಥಿನಿ (ನಾ). ವಿದ್ಮೆಯನ್ನು ಕಲಿಯುವವಳು : ನನ್ನ ಮಗಳೂ ಇತಿಹಾಸದ 
ವಿದ್ಯಾರ್ಥಿನಿ (ವಂಶವೃ. ೩೪); ಈ ಅಧ್ಯಾಪಕರು ತನ್ನ ಪುಟ್ಟ ವಿದ್ಯಾರ್ಥಿನಿಗೆ . . . 
ವ್ಯಾಕರಣವನ್ನಪ್ಪೆ ಕಲಿಸುತ್ತಿರಲಿಲ್ಲ (ಇಪ್ಪಕ. ೮೭). (ಸಂ. ವಿದ್ಯಾರ್ಥಿನೀ] 

ವಿದ್ಯಾರ್ಥಿನಿಲಯ (ನಾ). ಓದುವವರ ಸಲುವಾಗಿ ಕಟ್ಟಿದ, ಊಟ ಮತ್ತು 
ವಸತಿಯ ಸೌಲಭ್ಮಗಳನ್ನೊಳಗೊಂಡಿರುವ ಮನೆ : ಅವರ ಮಗ ಬೆಂಗಳೂರಿನ 
ವಿದ್ಮಾರ್ಥಿನಿಲಯವೊಂದರಲ್ಲಿ ಇದ್ದಾನೆ (ರೂಢಿ). [ಸಂ.] 

ವಿದ್ಯಾರ್ಥಿಮಾಣಿ (ನಾ). ವಿದ್ಕಾಭ್ಮಾಸ ಮಾಡುತ್ತಿರುವ ಹುಡುಗ ,- 
ಬಾಲಕ : ಮಠದಲೋದುವ ವಿದ್ಯಾರ್ಥಿತಪೋಧನರ್ಗ್ಗಂ ವಿದ್ಕಾರ್ಥಿಮಾಣಿಯರ್ಗ್ಗಂ 
ಬಿಟ್ಟ ಗಟ್ಸ್‌ (ಎಕ. ೫1, ಚಿತ್ರದು. ೭೭-೧೨; 940) ; ವಿದ್ಕಾರ್ಥಿಮಾಣಿಯರೆಂದರೆ ಬಹುಶಃ 


20 


25 


30 


ಷು 


4s 


ವಿದ್ಯಾರ್ಥಿವೇತನ 


ಆ ಮಠದಲ್ಲಿ ಓದಿ ಅಧ್ಯಯನ ಮುಗಿದ ನಂತರ ಗೃಹಸ್ತರಾಗತಕ್ಕವರು (ಕಶಾಅ. ೨೧೮). 
ಕ [ವಿದ್ಯಾರ್ಥಿ 3- ಮಾಣಿ] 

ವಿದ್ಯಾರ್ಥಿವೇತನ (ನಾ). ವಿದ್ಮಾಭ್ಯಾಸಮಾಡಲು ಅನುಕೂಲವಾಗುವಂತೆ 
ಸರ್ಕಾರ ಅಥವಾ ಶಿಕ್ಷಣಸಂಸ್ಥೆಯು ಬುದ್ಧಿ ಶಾಲಿಯಾದ ವಿದ್ಯಾರ್ಥಿಗೆ 
ಕೊಡುವ ಸಹಾಯಧನ : ಒಂದು ದಿನ ನನಗೆ ಎರಡು ತಿಂಗಳ ವಿದ್ಕಾರ್ಥಿವೇತನವಾಗಿ 
ಎರಡು ರೂಪಾಯಿ ಬಂತು (ಬಂಕಿಮ. ೫111, ಗ್ರಂಥಕರ್ತನ ಬಿನ್ನಹ). [ಸಂ.] 

ವಿದ್ಯಾಲಯ (ನಾ). ಎ ವಿದ್ಯಾನಿಕೇತನ : ಗಣಪತಿ ಹದಿನಾಲ್ಕುವರ್ಷಗಳಲ್ಲಿ ಆ 
ವಿದ್ಕಾಲಯವನ್ನೇ ಆರಗಿಸಿಕೊಂಡಿದ್ದಾನೆ (ಹೊಸಕ್ತಿ. ೩೭). (ಸಂ.] 

ವಿದ್ಯಾವಂತ (ಗು). ೧. ತಿಳಿದ ; ಬಲ್ಲ ; ಪರಿಣತಿಯನ್ನು ಹೊಂದಿದ : ವೀರಗಂಗ 
ಹೋಸಳದೇವರ ವಿದ್ಮಾವಂತರೂವಾರಿ ಪುಲಿ ಮಚ್ಚರಿಪ ಕುಮಾರ ಮಾಚಾರಿ 
(ಎಕ.೪, ಬೇಲೂರು. ೪೦-೨; ಸು. 1120). (ನಾ). ೨. ವಿದ್ಮೆಯನ್ನು ಕಲಿತವನು ; 
ಸುಶಿಕ್ಷಿತ : ಅವರು ವಿದ್ಯಾವಂತರೂ, ಧೈರ್ಯಶಾಲಿಗಳೂ ಆಗಿದ್ದರು (ಚಿಂಗಾಳ್ವ. ೧). 

(ಸಂ. ವಿದ್ಯಾವತ್‌] 

ವಿದ್ಯಾವಂತೆ (ನಾ). ಕಲಿತ ಹೆಣ್ಣು ; ತಿಳಿದವಳು : ಅವಳು ವಿದ್ಕಾವಂತೆಯಾದುದರಿಂದ 

- . * ತನ್ನ ಜೊತೆಗಾತಿಯರಿಗಿಂತ ಮೇಲ್ಮಟ್ಟದಲ್ಲಿದ್ದಳು (ಪುನರು. ೯೩). 
(ಎದ್ಕಾವಂತ *- - ಎ] 

ವಿದ್ಯಾವತಿ (ನಾ). ವಿದ್ಯಾವಂತೆ : ವೇಶೈಯು . . . ವಿದ್ಯಾವತಿಯೂ, 
ಸುಂದರಿಯೂ, ಪಾಂಡುರಂಗನ ಭಕ್ತಳೂ ಆಗಿದ್ದಳು (ಕಭವಿ. ೨೧೫). [ಸಂ. ವಿದ್ಯಾವತೀ] 

ವಿದ್ಯಾವಿಡಂಬನ (ನಾ). ಮಾಯಾವೇಷ ; ಮಾಯಾರೂಪ : ಆ ಮಹಾಭಾಗನ 
ತೋಳ್‌ ತೊಡರಲೊಡಮವಳ ವಿದ್ಕಾವಿಡಂಬನಂ ಬಿಟ್ಟು ಪಾಲ್‌ ಪೋದತ್ತಾಗಳ್‌ 
(ಲೀಲಾವ. ೧೪-೯೪). ([ಸಂ.] 

ವಿದ್ಯಾವಿತ್ತಮ (ನಾ). ಪಂಡಿತರಲ್ಲಿ ಶ್ರೇಷ್ಠನಾದವನು ; ಮಹಾವಿದ್ವಾಂಸ : 
ಚಕ್ರಿಯೊಳ್‌ ಮಗನಂ ಬೇಡಿದನೊಲ್ಲನಿಲ್ಲ ಗುರು ವಿದ್ಮಾವಿತ್ತಮಂ ವಿತ್ತಮಂ 
(ಜಗವ. ೭-೧೫). ಸಂ.) 

ವಿದ್ಯಾವಿದ (ನಾ). ಎದೆಯನ್ನು ಬಲ್ಲವನು ; ವಿದ್ವಾಂಸ : ಅಖಿಲಶಾಸ್ತ್ರ 


ವದ್ಯಾವಿದರಂ ಬಲಯುತರೆನಿಪ್ಪ ಯಕ್ಷಜಕುಲವಧು ನಳ ನೀಳರೆಂಬ ಸುತರಂ ಪಡೆದಳ್‌ | 


(ಪಂರಾಮಾ. ೧೦-೧೬೬). [ಸಂ. ವಿದ್ಮಾವಿದ್‌] 

ವಿದ್ಯಾವಿನೋದ (ನಾ). ಕೌಶಲದಿಂದ ಕೂಡಿದ ಕೇಳಿ, ಕ್ರೀಡೆ : ಪೊಜಮಟ್ಟು 
ದಖಿಳಪುರಜನಂ . . . ತರತರದ ವಿದ್ಕಾವಿನೋದದಿಂ (ಜೈಮಿಭಾ. ೩೩-೧೯). [ಸಂ.] 

ವಿದ್ಯಾವಿರೋಧ (ನಾ). (ಕಾವ್ಯಮಾ] ಹತ್ತುಬಗೆಯ ಅರ್ಥದೋಷಗಳಲ್ಲಿ 
ಒಂದು ; ಶಾಸ್ತ್ರಕ್ಕೆ ವಿರುದ್ಧವಾದುದು : ವಿದ್ಕಾವಿರೋಧ - ಶಾಸ್ತ್ರ 
ಮುಂತಾದವುಗಳಿಗೆ (ದೇಶ ಕಾಲಾದಿಗಳಿಗೂ) ವಿರುದ್ಧವಾಗಿರುವುದು (ಕೈಪಿಡಿ. ೨೨೯). 

[ಸಂ.] 

ವಿದ್ಯಾವಿಹೀನ (ನಾ). ವಿದ್ಮೆಯಿಲ್ಲದವನು ; ಅಜ್ಜ : ಆ ಕಾಲದ ಬ್ರಾಹ್ಮಣರಲ್ಲಿ 
. « * ಕೇವಲ ವಿದ್ಯಾವಿಹೀನನೆನಿಸಿದವನೂ ತನ್ನ ನಿತ್ಮನೈಮಿತ್ತಿಕಕರ್ಮಗಳಿ 
ಗಾಗುವಷ್ಟಾದರೂ ವೇದವನ್ನು ಕಲಿಯದಿರುತ್ತಿರಲಿಲ್ಲ (ಕಭವಿ. ೩೦೮). (ಸಂ. 

ವಿದ್ಯಾವ್ಯಸನ (ನಾ). ಹತ್ತು ಬಗೆಯ ವೃಸನಗಳಲ್ಲಿ ಒಂದು ; ವಿದೈೆಯನ್ನು 
ಕಲಿಯಬೇಕೆಂಬ ಗೀಳು,--ಹಂಬಲ : ತನುವೃಸನ . . . ವಿದ್ಕಾವ್ಮಸನ 
೬ ೬ ೬ ಕಾಷ್ಠವ್ಯಸನಗಳೆಂಬ ದಶವ್ಮಸನಗಳಿಂ ಹಸಗೆಟ್ಟು (ಎವೇಕ. ೨೪೬). [ಸಂ.] 

ವಿದ್ಯಾಶಾಲೆ (ನಾ). ವಿದ್ಧೆಯನ್ನು ಹೇಳಿಕೊಡುವ ಸಂಸ್ಥೆ ; ಪಾಠಶಾಲೆ: 
ದೇವಾಲಯದಲ್ಲೇ ವಿದ್ಮಾಶಾಲೆಯಿದ್ದುದರಿಂದ ಅವನ ದೇವರ ಸೇವೆಗೆ ಮತ್ತಷ್ಟು 
ನಿರಾತಂಕವಾಗಿತ್ತು (ಕಭವಿ. ೨೩೯). (ಸಂ. ವಿದ್ಮಾಶಾಲಾ) 

ವಿದ್ಯಾಶುಲ್ಕ (ನಾ). ವಿದ್ಯಾರ್ಥಿಯು ತನ್ನ ವಿದ್ಯಾಭ್ಯಾಸಕ್ಕಾಗಿ ಗುರುವಿಗೆ 
ಅಥವಾ ವಿದ್ಕಾಸಂಸ್ಥೆಗೆ ಕೊಡಬೇಕಾದ ಹಣ : ಪ್ರಾಚೀನಕಾಲದಲ್ಲಿ . 
ವಿದ್ಮಾಶುಲ್ಕದ ಹೆಸರಿರಲಿಲ್ಲ (ಆರ್ಯಧ. ೮೩). [ಸಂ.) 

ವಿದ್ಯಾಸತ್ರ (ನಾ). ಎ ವಿದ್ಮಾಶಾಲೆ : ಉತ್ತರೇಶ್ವರದೇವರ ಮಠದಲೋದುವ ಕೇಳುವ 


೭೯೦೪ 


ವಿದ್ಯುತ್ಸಂಚಾರ 


ತಪೋಧನರ್ಗ್ಗಂ . - ವಿದ್ಮಾಸತ್ರಕ್ಕೆನ್ನು . - ಕೊಟ್ಟ ೩೬ ಬಾಡದ ಬಳಿಯ 
ಮಾರಸಿಂಗನ ಪಳ್ಳಿ (ಸೌಇಇ. 20%, ೪೦-೨೨; 1066). [ಸಂ.] 

ವಿದ್ಯುಚ್ಚಿಕಿತ್ಸೆ (ನಾ). "“ವಿದ್ಯುತ್ತಿನಿಂದ ರೋಗಗಳಿಗೆ ಚಿಕಿತ್ಸೆ ಮಾಡುವುದು'' 
(5151740): ಇಂಕನಿ) : ನರದೌರ್ಬಲ್ಮ್ಯದಿಂದ ಬಳಲುತ್ತಿರುವ ಅವನಿಗೆ ವಿದ್ಯುಚ್ಚಿಕಿತ್ಸೆಯನ್ನು 
ನೀಡಿ ಗುಣಪಡಿಸುತ್ತಿದ್ದಾರೆ (ರೂಢಿ). (ಸಂ. ವಿದ್ಯುಚ್ಛಿಕಿತ್ಸಾ] 

ವಿದ್ಯುಚ್ಚಿತಾಗಾರ (ನಾ). ವಿದ್ಕುಚ್ಛಕ್ತಿಯಿಂದ ಹೆಣವನ್ನು ಸುಡುವ ಜಾಗ : 
ನಗರಮಧ್ಯ್ಮದಲ್ಲಿರುವ ವಿದ್ಯುಚ್ಚಿತಾಗಾರವನ್ನು ಸ್ಮಳಾಂತರಿಸಬೇಕೆಂದು ಹಲವರು 
ಹೇಳುತ್ತಿದ್ದಾರೆ (ರೂಢಿ). (ಸಂ.] 

ವಿದ್ಯುಚ್ಛಕ್ತಿ (ನಾ). ವಿದ್ಯುತ್ತಿನಿಂದ ಉಂಟಾಗುವ ಶಕ್ತಿ ; ಎಲೆಕ್ಟಿಸಿಟಿ : 

, ಕರೋಬಾಮಣಿಗೆ ಗ್ರೀಕ್‌ ಭಾಷೆಯಲ್ಲಿ ಎಲೆಕ್ಟ್ರಾನ್‌ ಎಂದು ಹೆಸರು. ಅದನ್ನು ಉಜ್ಜಿದರೆ 

ಉಂಟಾಗುವ ಗುಣಕ್ಕೆ ಎಲೆಕ್ಕಿಸಿಟಿ (51001010) ಎಂಬ ಹೆಸರನ್ನು. ಯೂರೋಪಿನ 
ಪಂಡಿತರು ಕೊಟ್ಟರು . . . ಇದಕ್ಕೆ ನಮ್ಮಲ್ಲಿ ವಿದ್ಯುಚ್ಛಕ್ತಿ ಅಥವಾ ವಿದ್ಯುತ್ತು ಎಂಬ 
ಹೆಸರು ಬಳಕೆಗೆ ಬಂದಿದೆ (ಭೌತವಿ. ೩೨೩). (ಸಂ.1 

ವಿದ್ಯುಜ್ಜನಕ (ಗು). ೧. ವಿದ್ಯುತ್ತನ್ನು ಉತ್ಪಾದಿಸುವ : ಮೇಲೆ ಹೇಳಿದ 
ಚಾಲಕಗಳಂತೆಯೇ ಕಾಣುವ ವಿದ್ಕುಜ್ಜನಕಯಂತ್ರಗಳನ್ನು(2)೧೩೧೦9) ಕಟ್ಟಿರುವರು 
(ಭೌತವಿ. ೩೮). (ನಾ). ೨. ವಿದ್ಯುತ್ತನ್ನು ಉತ್ಪಾದಿಸುವಂಥದು : ಎರಡು 
ಯಂತ್ರಗಳನ್ನು ಒಂದೇ ಅಕ್ಷದ ಮೇಲೆ ತಿರುಗುವಂತೆ ಜೋಡಿಸಿರುತ್ತಾರೆ. ಒಂದಕ್ಕೆ 
ಟರ್ಬೈನ್‌ -ಎಂದು ಹೆಸರು . . . ಇನ್ನೊಂದು ವಿದ್ಮುಜ್ಜನಕ (Generator) 

[ಸಂ.] 


5 
10 


15 


(ಶಿಲ್ಪನಾ. ೨೩೯). 
| ಎದ್ಯುತ್ಕಿರಣ (ನಾ). ಬೆಳಕಿನ ಕಿರಣ,--ಕದಿರು : ಸೂರ್ಯನ ಒಳಭಾಗದಲ್ಲಿ 
ಇರುವ ಧಾತುಗಳೆಲ್ಲಾ ಶಾಖ ಮತ್ತು ಬೆಳಕಾಗಿ ಪರಿಣಮಿಸುತ್ತವೆ. ಈ ಶಾಖ ಮತ್ತು 
ಬೆಳಕೇ ಕೋಟ್ಕನುಕೋಟಿ ವರ್ಷಗಳಿಂದ ವಿದ್ಮುತ್‌ಕಿರಣಗಳಾಗಿ ಪ್ರಸಾರವಾಗುತ್ತಿವೆ 
(ಆಕಾಶ. ೧೧). [ಸಂ.] 
ಎದುತ್ಮೇಂದ್ರ (ನಾ). ವಿದ್ಯುತ್ತನ್ನು ಉತ್ಪಾದಿಸುವ ಮುಖ್ಯಸ್ಥಳ : ಇಬ್ಬರೂ 
25| ಜತೆ ಸೇರಿ ಶಿವಸಮುದ್ರದ ವಿದ್ಯುತ್‌ಕೇಂದ್ರಕ್ಕೆ ಹೋಗಿ ತಮ್ಮ ವ್ಯಾಸಂಗದ ಕೊನೆಯ 
ಹಂತವನ್ನು ಮುಗಿಸಲು ನಿರ್ಧರಿಸಿದ್ದಾರೆ (ಚಿಗುಕ. ೧೩) ; ವಿದುತ್ಶೇಂದ್ರದಲ್ಲಿ 
(Generating Station) ಎರಡು ಯಂತ್ರಗಳನ್ನು ಒಂದೇ ಆಕ್ಷದ ಮೇಲೆ ತಿರುಗು” 
ಜೋಡಿಸಿರುತ್ತಾರೆ (ಶಿಲ್ಪನಾ. ೨೩೯). [ಸಂ.] 
ಎದ್ಳುತ್ತಂತಿ (ನಾ). ವಿದ್ಯುಚ್ಛಕ್ತಿ ಪ್ರವಹಿಸುತ್ತಿರುವ ತಂತಿ : ನಾವೆಲ್ಲಾದರೂ, 
ತುಂಬಾ ಶಕ್ತಿ ಪ್ರವಹಿಸುತ್ತಿರುವ ವಿದ್ಯುತ್‌ತಂತಿಗಳನ್ನು ಹಿಡಿದರೆ ಮರಣವೇ ನಿಶ್ಚಯ 
(ಬಾಲಪ್ರ. ॥1. ೧೨೩೬). [< ಸಂ. ವಿದ್ಯುತ್ತಂತ್ರೀ] 
ವಿದ್ಯುತ್ತು (ನಾ). ೧. ಮಿಂಚು : ವಿಯದ್ರಂಗದೊಳಂದದೇಂ ನಲಿದುದೋ 
ವಿದ್ಕುನ್ನಟೀನರ್ತನಂ (ಆದಿವು. ೬-೭೨); ವಿದ್ಕುನ್ನಟೀಕರ್ಬುರಜವನಿಕೆಯೋ . 
ಮೇಣೆನೆ ನೆಗೆದುದಳಿಶ್ಕಾಮಳಂ ಮೇಘಜಾಳಂ (ಚಂದ್ರಪು. ೪-೩೧) ; ವಿದ್ಯುತ್‌ ಎಂದರೆ 
ಮಿಂಚು (ಮುಂಬಲು. ೫-೨೦೨). ೨. ಸಿಡಿಲು. ೩. - ವಿದ್ಯುಚ್ಛಕ್ತಿ : ಇದಕ್ಕೆ ನಮ್ಮಲ್ಲಿ 
ವಿದ್ಮುಚ್ಛಕ್ತಿ ಅಥವಾ ವಿದ್ಯುತ್ತು ಎಂಬ ಹೆಸರು ಬಳಕೆಗೆ ಬಂದಿದೆ (ಭಾೌತವಿ. ೩೨೩). 
೪. ಒಬ್ಬ ರಾಕ್ಷಸನ ಹೆಸರು : ವಿದ್ಯುತ್ತು ದಿವಾಕರ . . . ಯಜ್ಞವೇತರೆಂಬ 
ದ್ವಾದಶರಾಕ್ಷಸರೇ ಕ್ರಮದಿಂದವರವರ ಮೃಗಾವಲರು (ಎವೇಕ. ೨೧೮). [ಸಂ. ವಿದ್ಯುತ್‌) 
ವಿದ್ಯುತ್ವವಾಹ (ನಾ). ೧. ವಿದ್ಕುಚ್ಛಕ್ತಿಯು ಪ್ರವಹಿಸುವುದು ; ಗುಂಡಿಯನ್ನು 
ಒತ್ತಿದ ಕೂಡಲೆ ತಂತಿಗಳಲ್ಲಿ ವಿದ್ಕುತ್ಪವಾಹವು ಉಂಟಾಗುತ್ತದೆ (ರೂಢಿ). ೨. ಮಿಂಚಿನ 
ಹರಿವು ,-ಓಟ : ಆ ದಾವಾಗ್ನಿ ಘನನಿಬಿಡಘೋರಾಂಧಕಾರತೀರದ ಮಧ್ಯೆ ಪ್ರವಹಿಪಾ 
ವಿದ್ಕುತ್ವವಾಹ ದೈತ್ಕ್ಮಾಕೃತಿಯ ವೋಲ್‌ ಕೆದರಿದುದು ದಿಕ್ಕುದಿಕ್ಕಿಗೆ ತನ್ನ ಕೇಸುರಿಯ 
ಕೇಶಪಾಶದ ರಾಶಿರಾಶಿ ವಿನ್ಮಾಸಮಂ (ಶ್ರೀರಾಮಾ. ೧೨೩-೩೧೯). ([ಸಂ.] 
ಎದ್ಳುತ್ಸಂಚಾರ (ನಾ). ವಿದ್ಯುತ್ತಿನ ಚಲನೆ ,--ಸಂಚಾರ : ಎರಡು ಬೇರೆ 
ಲೋಹಗಳಿಂದ ಮಾಡಿದ ವಿದ್ಮುನ್ಮಾರ್ಗದಲ್ಲಿ (Electric Circuit) ಒಂದು ಲೋಹವನ್ನು 
ಕಾಯಿಸಿದರೆ ವಿದ್ಕುನ್ಮಾರ್ಗದಲ್ಲಿ ವಿದ್ಯುತ್ಸಂಚಾರವಾಗುತ್ತದೆ (ಶಿಲ್ಪನಾ. ೨೨೭). 


45 


[ಸಂ.] 


ವಿದ್ಯುದುಪಕರಣ 


ವಿದ್ಯುದುಪಕರಣ (ನಾ). ವಿದ್ಕುಚ್ಛಕ್ತಿಯಿಂದ ಕಾರ್ಯಮಾಡುವ ಸಲಕರಣೆ : 
ವಿದ್ಮುದುಪಕರಣಗಳೊಂದಿಗೆ ಕೆಲಸ ಮಾಡುವಾಗ ಎಚ್ಚರಿಕೆಯಿಂದಿರಬೇಕು (ರೂಢಿ). 
[ಸಂ.] 


ವಿದ್ಯುದ್ದೀಪ (ನಾ). ವಿದ್ಕುಚ್ಛಕ್ತಿಯಿಂದ ಬೆಳಗುವ ದೀಪ : ಆ ದಿನ 
ರಸ್ತೆಯಲ್ಲಿದ್ದ ವಿದ್ಮುದ್ದೀಪಗಳೆಲ್ಲ ಕೆಟ್ಟುಹೋಗಿದ್ದುವು (ಕವಪು ೪-೭೭). |ಸಂ.1 


ವಿದ್ಯುದ್ಭ್ಛ್ರಾಂತ (ನಾ). ನೃತ್ಯದ ಒಂದು ಭಂಗಿ ; ೫ "ಕಾಲನ್ನು ಹಿಂದುಗಡೆ 
ತಲೆಗೆ ಮುಟ್ಟಿಸಿ ಎಲ್ಲ ಪಾರ್ಶ್ವಗಳಲ್ಲೂ ಸುತ್ತಿಸಿ ಮುಂದಕ್ಕೆ ನೀಡುವುದು'' 
(ಲಾಸ್ಮರಂ. ೩೧೯ ಗದ್ಮಾನುವಾದ) : ತಲಪುಷ್ಪಪುಟ, ಲೀನ, ವಿವರ್ತಿತ, ಲಲಿತೋರು . , . 
ನಿಶುಂಭಿತ, ವಿದ್ಮುದ್ಭ್ರಾಂತ, ಗಂಗಾವತರಣ - ಈ ನೂಲ್‌ೌಂಟು ಕರಣಂಗಳ್‌ (ಲಾಸ್ಮರಂ. 
[ಸಂ.] | * 
ವಿದ್ಯುದ್ವಲಯ (ನಾ). ಮಿಂಚಿನ ವರ್ತುಲ, -ಪರಿಧಿ : ರೋದೋಂತಂ ಕೂಡೆ 
ರತ್ನ್‌ಜ್ವಲಗಿರಿಕುಲದಿಂ ತೂಂತನಿಟ್ಟಂತೆ ನೀಲಾಂಬೋದಂಗಳ್‌ ಕೂಡೆ 
ವಿದ್ಮುದ್ವಲ(ಪಾರಾಂ.ಳ]ಯಮನೊಳಕೊಂಡಂತೆ . . . 
ಚಕ್ರಿದ್ದಿಪಘಟೆ ನಿಶಿತಾಸ್ತಾಂಶುಜಾಲಾವಲೀಢಂ (ಆದಿಪು ೧೪-೯೭). ಸಂ.) 
ವಿದ್ಭುನ್ಮಾಲೆ (ನಾ). ೧. ಮಿಂಚಿನ ಹಾರ. ೨. [ಛಂದ] ವರ್ಣಛಂದಸ್ಸಿನಲ್ಲಿ 
ಪ್ರಸಿದ್ದವಾದ ಇಪ್ಪತ್ತಾರು ಬಗೆಯ ಛಂದಸ್ಸುಗಳಲ್ಲಿ ಎಂಟನೆಯದಾದ 
ಆನುಷ್ಟುಭ್‌ ಛಂದಸ್ಸಿನ ಒಂದು ವೃತ್ತ : ಪಿಂತುರ್ವೀಯುಗ್ಮಂಗಳ್‌ ಒಬರ್ಕುಂ 
ಮುಂತೀಶಾನದ್ವಂದ್ವಂ ನಿಲ್ಕುಂ ಸಂತಂ ನೀ ಕೇಳಂಭೋಚಾಕ್ತೀ ಕಾಂತಂ 


೪-೪೨ ವ). 


ಅಗುರ್ವಿಂದಾದಂ ಚೆಲ್ಪಾಯ್ತು 


ವಿದ್ಮುನ್ಮಾಲಾವೃತ್ತ೦ (ಛಂದೋಂಬು. ೨-೯೨). |ಸರ. ವಿದ್ಮುನ್ಮಾಲಾ। 

ವಿದ್ಯುಲ್ಲತೆ (ನಾ). ೧. ಮೋಡಗಳ ಘರ್ಷಣೆಯಿಂದ ಅಂಕುಡೊಂಕಾಗಿ 
ಹರಿಯುವ ಮಿಂಚು ; ಬಳ್ಳಿಮಿಂಚು : ಸುರಚಾಪಂಬೋಲೆ ವಿದ್ಧುಲ್ಲತೆಗಳ 
ತೆಜಮೋಲ್ಮಂಜುಮೋಲ್ತೋಟ್‌ ಬೇಗಂ ಪಿರಿಗುಂ ಶ್ರೀರೂವ ಲೀಲಾಧನ 
ವಿಭವಮಹಾರಾಶಿಗಳ್‌ ನಿಲ್ಲವಾರ್ಗ್ಗ೦ (ಎಕ. ॥,೮೮-೧: ಸು. 700); ಹಾರಲತಾ ವಿದ್ಯುಲ್ಲತೆ 
ಚಾರುಪಯೋಧರಸಮಾಪದೊಳ್‌ ಪೊಳೆಯೆ (ಆಜು ೨-೩೪). ೨. ವಿದ್ಯುಚ್ಛಕ್ತಿ ; 
ವಿದ್ಯುತ್ತು : ಹಡಗಗಳಲ್ಲಿಯೂ ಉಗಿಬಂಡಿಗಳಲ್ಲಿಯೂ ಬೆಂಕಿಗೆ ಬದಲಾಗಿ 
ವಿದ್ಕುಲ್ಲತೆಯನ್ನು ಪ್ರಯೋಗಿಸುವ ಕ್ರಮವು ಅಲ್ಪಸ್ವಲ್ಪವಾಗಿ ಸದ್ಮಕ್ಕೆ ಆರಂಭವಾಗಿರುತ್ತದೆ 
(ಮುಂಬಯಿ. ೫:೯೫) ; ದಿಕ್ಕಿನಿಂದ ದಿಕ್ಕಿಗೆ ಒಲಿದಾಡುವ ವಿದ್ಮುಲ್ಲತೆಯ ಬೀಸಣಿಕೆಯಂತೆ 
ತರುಣನು ಒಮ್ಮೆ ತಂಗಿಯ ಕಡೆಗೆ ಒಮ್ಮೆ ಪತ್ನಿಯ ಕಡೆಗೆ ಕರವಸ್ತ್ರವನ್ನು ಬೀಸುತ್ತಿದ್ದ 
(ಸಮಜೀ ೨೫೭). |ಸಂ. ವಿದ್ಧುಲ್ಲತೌ। 

ವಿದ್ಯುಲ್ಲೇಖೆ (ನಾ). ಮಿಂಚಿನ ಗೆರೆ ,-ರೇಖೆ :ವನಚರಿ ಬರೆ ವಿದ್ಕುಲ್ಲೇಖೆ ಬರ್ಪಂತೆ 
ಬೆನ್ನಂ (ಆಜಿಪು ೯-೩೨); ವಿದ್ಯುಲ್ಲೇಖಾನಿಕಾಯಂ ನವಘನಸಮಯಸಶ್ರೀಗೆ ಮಲ್ಲೀಚಯಂ 
ಚೈತ್ರೋದ್ಧಾನಶ್ರೀಗೆ ದೀಪ್ತಪ್ರತತಿ ಶಶಿಕಲಾಶ್ರೀಗೆ. . . ಒದವಿಸುವವೋಲ್‌ (ಲೀಲಾವ. 
೧೧-೭೧). (ಸಂ. ವಿದ್ಮುಲ್ಲೇಖಾ। 

ಎದೈೆ (ನಾ). ೧. ಅರಿವು ; ಜ್ಞಾನ ; ಅಭಿಜ್ಞತೆ : ಒಡೆಯಂ ಕೂಸಿಂಗದೊಂದೇ ಕುಲದ 
ಚಲದ ಪೆಂಪೊಂದೆ ಚೆಲ್ಟೊಂದೆ ಸಂದೊಳ್‌ನುಡಿಯೊಂದೇ ವಿದ್ಮೆಯೊಂದೇ (ಆಟವು 
೪-೨೭) ; ಒಡಲೊಳಡಗಿದ ವಿದ್ಮೆ ಒಡಗೂಡಿ ಬರುತಿರಲು ಒಡಹುಟ್ಟಿದವರು ಕಳ್ಳರು 
ನೃಪರದನು ಪಡೆಯರೆಂತೆಂದ (ಸರ್ವಜ್ಞ. ೧೩೨೧). ಪ. ( ಯಾವುದಾದರೊಂ 
ಶಾಸ್ತ್ರದ ಒಗೆಗಿರುವ) ಆಳವಾದ ಪಾಂಡಿತ್ಮ ,-ವಿದ್ವತ್ತೆ : ಆ ಪ್ರತಿಭಾನಂ 
ಶಕ್ತಿಲೋಕಾಗಮ ಸಕಲಕಲಾವೇದನಂ ವಿದ್ಮೆ ಶಾಸ್ತ್ರಾನ್ಟಿತನಪ್ಪಂ ವೃದ್ಧನಾಲಸ್ಮಮನುಬ್‌ದೆ 
ಸಪುದ್ಮೋಗಮಭ್ಕಾಸಕರ್ಮಂ (ಕಾವ್ಮಾವ ೪೨೪) ; ಇಂತು ವಿದೆ ಗುಣಜ್ಞಾನ ಧರ್ಮ 
ಆಚಾರಶೀಲಂಗಳ ನಮ್ಮ ಕೂಡಲ ಸಂಗನ ಶರಣರು ಸಾಧಿಸಿದ ಸಾಧನೆಯನೇ 
ಸಾಧಿಸುವುದು (ಬಸವ. ೬೧೩). ೩. ಓದು ; ಕಲಿಕೆ ; ಶಿಕ್ಷಣ : ಮಕ್ಕಳಿಗೆ ಆರಂಭದಲ್ಲೇ 
ಸರಿಯಾದ ವಿದ್ಮೆಯನ್ನು ಕಲಿಸಬೇಕು (ಢಿ). ೪. ಆಧ್ಯಾತ್ಮಿಕಜ್ಞಾನ; ಆತ್ಮವಿದೈೆ : 
ಸರಿಯಾಗಿ ವಸ್ತುಸ್ತರೂಪವನ್ನು ನಿಶ್ಚಯಿಸುವ ತಿಳಿವಳಿಕೆಗೆ "ವಿದ್ಮೆ' ಎಂದು ಹೆಸರು 
(ಬ್ರಹ್ಮಭಾ. ೨೨). ೫೬ ಕಣ್ಕಟ್ಟು ; ಯಕ್ಷಿಣಿ. ೬. ದುರ್ಗೆ. ೩೬. [ಜೈನ। 
ಆಲೌಕಿಕ ಶಕ್ತಿ ; ಅಸಾಧಾರಣವಾದ ಶಕ್ತಿ :ಆತನ ವಿದ್ಮೆಯೆಲ್ಲಮಂ ಕೊಲೆದಿಕ್ಕ 


೭೯೦೫ 


10 


45 


ವಿದ್ರಧಿ 


ಪನ್ನೆರಡುವರುಷಂಬರಂ ಏಮಿಗೋಚರನಾಗಿರೆಂದು ಶಾಪಂಗೊಟ್ಟೊಡೆ 
(ವಡ್ಡಾರಾ ೧೫೫-೫). "ವಿದ್ಯಾಚ್ಛೇದಂಗೆಯ್‌' ಪರಾ. ೮. (ವಿಶಿಷ್ಟಾ) ಜಗತ್ತಿನ 
ಸೃಷ್ಟಿ, ಸ್ಥಿತಿ ಮತ್ತು ಸಂಹಾರ ಮುಂತಾದುವುಗಳಿಗೆ ಸಾಧನವಾಗಿ 
ಸತ್ತೃಗುಣಪ್ರಧಾನವಾಗಿರುವ ಈಶ್ವರಶಕ್ತಿ : ಲೀಲೆಯಿಂ ಸರ್ವಜ್ಞತಾದಿಯಲೆಸೆವ 
ಪರಮಾತ್ಮ ಸತೃ್ವರಜತಮುವಿಂಬ ಮಾಯಾಶಕ್ತಿಯ ಗುಣಂಗಳಲಿ * . . 
ವಿದ್ಮಾವಿದ್ಮೆಯೆಂದೆರಡಾಗಿ ತೋಆ್‌ಹುದು (ಅಮೃತ. ೫-೫). ೯. ಜೀವನು 
ಊರ್ಧ್ವಲೋಕಸಾಧನೆಗಾಗಿ ಸಾಧಿಸಬೇಕಾದ ಗುಣಗಳಲ್ಲಿ ಒಂದು : ವಿರಿ 
ವಿವೇಕ ವಿತರಣ ಬುದ್ಧಿ ಸಿದ್ಧಿ ವಿದ್ಮಾ ಶಮ. . . ನಿಶ್ಚಯ ಮುಂತಾದ ಸಾತ್ವಿಕಗುಣಂಗಳಿಂ 
ಸುಖಮಹಿತೋರ್ಧ ಲೋಕಂಗಳಂ ಸಾರ್ದು (ವಿವೇಕ. ೨೪೭). ೧೦. ವ್ಯೂಹರೂಪನಾದ 
ನಾರಾಯಣನ ನಾಲ್ಕು ರೂಪಗಳಲ್ಲಿ ಒಂದು ; ಅನಿರುದ್ಧ : ಅನಿರುದ್ಧ, 
ಪ್ರದ್ಮುಮ್ನ, ಸಂಕರ್ಷಣ, ವಾಸುದೇವರೆಂಬ ನಾಲ್ಕು ರೂಪಗಳಿಂದ ಶ್ರೀಪರಮಾತ್ಮನು 
ಎಿದೈ, ಬುದ್ಧಿ, ಸಿದ್ಧಿ, ಪ್ರಸಿದ್ಧಿಯೆಂಬ ನಾಲ್ಕು ಹೆಸರುಗಳನ್ನು ಪಡೆಯುವವನಾದರೂ 
ಅನವದ್ಕನಾಗಿರುವನು (ಹಸಾರ. ೩-೬ ತಾತ್ತರ್ಯ). ೧೧. ವೈದಿಕ ಉಪನಿಷತ್ತುಗಳಲ್ಲಿ 
ಉಪಾಸನಾಕಾಂಡ ಪ್ರಸಂಗದಲ್ಲಿ ನಿರೂಪಿಸಲಾಗಿರುವ ಸಾಧನಕ್ರಮ : ಈ 
ಉಪನಿಷತ್ತುಗಳಲ್ಲಿ ವಿಶ್ವದ ಸೃಷ್ಟಿ ಸ್ಥಿತಿ ಪ್ರಳಯಗಳ ವಿಷಯಗಳನ್ನು 
ವಿಮರ್ಶಿಸಿರುವುದಲ್ಲದೆ ಪರಮಾತ್ಮನನ್ನು ಉಪಾಸನೆ ಮಾಡುವ ಕ್ರಮಗಳನ್ನೂ 
ಪ್ರಧಾನವಾಗಿ ನಿರೂಪಿಸಿರುತ್ತಾರೆ. ಇವುಗಳನ್ನೇ ವಿದ್ಮೆಗಳೆಂದು ಕರೆಯುವುದು (ಭಾರದ. 
೨೬೪). ೧೨. [ಶೈವ] ಅಶುದ್ಧಾಧ್ವದ ಸೃಷ್ಟಿಕ್ರಮದಲ್ಲಿರುವ ಮಾಯಾತತ್ತ್ಪೃದ 
ಐದು ಪ್ರಕಾರಗಳಲ್ಲಿ ಒಂದು : ಅಶುದ್ಧ ಸೃಷ್ಟಿಯಲ್ಲಿ ಮಾಯಾತತ್ತ್ವವು ಕಾಲ, 
ನಿಯತಿ, ಕಲಾ, ವಿದ್ಮಾ, ರಾಗ ಎಂದು ಪಂಚವಿಧವಾಗಿ ಪರಿಣಮಿಸುವುದು (ಹಿಂದಸಾ 
೨೯೬). "ಚೌಷಪ್ಟಿಕಲೆ' ಪರಾ: 

. ವಿದ್ಯಾವಿರಿಂಚನ ನ ವಿದೃತ್ತಿನಲ್ಲಿ ಬ್ರಹ್ಮನಂತಿರುವವನು ; ಒಂದು 
ಬಿರುದು : ಸಮಸ್ತವಿದ್ಯಾವಿರಿಂಚ್ಛನಂ ಸುವರ್ಣ್ಣಗರುಡಧೃಜ೦ (ಸೌಇಇ ೫೦. ೫೦-೫; 
11ನೆಯ ಶತ). (ಸಂ. ವಿದ್ಕಾ] 

ವಿದೈವಾರಿಧಿ (ನಾ). ಸಾಗರದಷ್ಟು ಆಳವಾದ ವಿದ್ಧೆಯನ್ನು ಒಳಗೊಂಡ 
ವನು : ಗಜಮುಖನೆ . . . ರಜತಗಿರಿಗೊಡೆಯನ ಕುಮಾರನೆ ವಿದ್ಮೆವಾರಿಧಿಯೆ 
(ಕುವ್ಮಾಆ. ೧-೪). [< ಸಂ. ವಿದ್ಯಾವಾರಿಧಿ) 

ಎದ್ಯೋತ (ಗು). ೧. ಹೊಳೆಯುವ ; ಪ್ರಕಾಶಿಸುವ. (ನಾ). ೨. ಬೆಳಕು ; 
ಕಾಂತಿ ; ಪ್ರಕಾಶ : ' ಬಲಧೂಲೀವ್ರಾತಮೇಘಪ್ರಕರತಿಮಿರದೊಳ್‌ ಶಸ್ತ್ರಜಾಲಾಂಶು 
ವಿದ್ಮುತ್‌ಕುಲವಿದ್ಕೋತಂಗಳಿಂದಂ . .. ಉಭಯಬಲಂ ಕಂಡುವೊಂದೊಂದನಾಗಳ್‌ 

- (ಅದಿವು ೧೪-೯೬). ೩. ಶೋಭೆ ; ವಿಜೃಂಭಣೆ : ತನ್ನ ನಾಲ್ಬರ್‌ ತಮ್ಮಂದಿರೊಡನೆ 
ಮಂಗಳವಸದನಂಗೊಂಡು ಮಂಗಳಪ್ರಧಾನೋಚಿತವಿಜಯಗಜಮನೇಟ್‌ ವಿದ್ಮೋತ 
ಮಾಗಿ ದಕ್ಷಿಣಾವರ್ತಮಪ್ಪ ಹೋಮಾಗ್ನಿಯಂ ಬಲಂಗೊಂಡು (ವಂಪಭಾ. ೯-೯೫ ವ). 
೪. ಪ್ರಸಿದ್ಧಿ ; ಖ್ಯಾತಿ : ನಿಜನಾಮಾಂಕ ವಿದ್ಮೋತಮಾಗಲ್ಕಿವು ನಾನಾಶಾಸನಂ ಸತೃತಿ 
ವನಿತೆಗಿವೌಚಿತ್ಯಮೆಂದಿತ್ತನತ್ಮುತ್ಸವದಿಂ ವಿದೃತ್ಸಭಾಮಂಡಲಿ ತಣಿವಿನೆಗಂ ಭೋಜರಾಜ 
ಕ್ಷಿತೀಶ೦ (ಕಾದಂಉ. ೮೨೩). |ಸಂ.1 

ವಿದ್ಠೋದ್ಕೋಗ (ನಾ). ವಿದ್ಯಾಭ್ಯಾಸದಲ್ಲಿರುವ ಆಸಕ್ತಿ, - ಶ್ರದ್ಧೆ : ಶ್ರೀಗಧಿಪತಿ 

ವಿಪ್ರತನಯರ ವಿದ್ಮೋದ್ಮೋಗಕ್ಕೆ ಮೆಚ್ಚಿ ತಲೆಯಂ ತೂಗಿದಂ 

(ಸುಕುಮಾ. ೩-೧). (|ಸಂ.| 

ಎದ್ರ (ನಾ). (?) : ಬಲವದ್ಭದ್ರಾತಿ ವಿದ್ರಂ ಪ್ರಮಥಕರಣವ್ಳಂದಂ ವೃಷೇಂದ್ರಂ 
ಗಣೇಂದ್ರಂ (ಹಮ್ಮಾರ. ೧-೫). [ಸಂ.?) 

ಎದ್ರಧಿ (ನಾ). ದೇಹದೊಳಗಡೆ ಕೀವು ತುಂಬಿ ಆದ ಕುರು ,-ಗಡ್ಡೆ : 
ರವಿಚಂದ್ರರ್‌ ನೆಲಸಿರ್ದೊಡಸ್ತಗೃಹದೊಳ್‌ ಸೂರ್ಯಾತ್ಮಜಂ ನೋಡೆ . 
ಸಂಭವಿಕುಂ ವಿದ್ರಧಿ (ಜಾತತ ೨೧-೧೧ ಅಡಿಟಿ) ; ಚತುಷಪ್ಪಿ ಮರೀಚಾದಿಲೇಹ್ಮ . . . 
ಇದರಿಂ ಖಾಸ, ಶ್ವಾಸ. . . ವಿದ್ರಧಿ, ಪ್ಲೀಹ, ಹೊಟ್ಟೆ ಶೂಲೆ, ಮುಖರೋಗ, ಕ್ರಿಮಿರೋಗ 
ಸಹ ಪರಿಹಾರವಹುದು (ಸಕವೈ. ೨೧೮). 1ಸಂ.] 


ವಿದ್ರವ ೭೯೦೬ ವಿದ್ವಜ್ಞನ 


ವಿದ್ರವ (ನಾ). ೧. ಓಡಿಹೋಗುವಿಕೆ ; ಪಲಾಯನ : “ಪ್ರದ್ರಾಮ . . . ವಿದ್ರಮ, 
ದ್ರಮ: ಅಪಕ್ರಮ್ನ ಅಪಯಾನಂ--ಆ ಪಲಾಯನವಾಗುವದಕ್ಕೆ ಹೆಸರು'' (ಸಿದ್ಧಾಂತಿ. 
೨೭೧). ೨. ಕ್ಲೋಭೆ ; ತಳಮಳ. ೩. ಸೋರುವಿಕೆ ; ಒಸರುವಿಕೆ. 
೪. ಕರಗುವಿಕೆ ; ದ್ರವಿಸುವಿಕೆ. ೫. ನಿಂದೆ; ಬಯ್ಗುಳು. ೬. ಪ್ರಜ್ಞೆ ; ಬುದ್ಧಿಶಕ್ತಿ. 
೭. ಅಳಿವು ; ವಿನಾಶ. ೮. [ಕಾವ್ಯಮಾ]ಸಂಸ್ಕೃತನಾಟಕದ ಸಂಧ್ಯಂಗಗಳಲ್ಲಿ 
ಒಂದು. ಸಂ] 

ವಿದ್ರವಣ (ನಾ). ೧. ನಾಶ ; ಧ್ವಂಸ : ರುದ್ರರೂಪದ ದೈತ್ಯ ಬಂದನು ರಾಮನಿದ್ದೆಡೆಗೆ 
ನಿದ್ರಿತರನಾಲಿಸುತ ಮೆಲ್ಲನೆ ವಿದ್ರವಣವನು ಮಾಳ್ಳೆನೆನುತಾ ಕ್ಲುದ್ರರೂಪವ 
ತಾಳಬೇಕೆನುತಸುರನನುವಾದ (ಶಿರಾ ೩೯-೨೮). ೨. ಗದಾಯುದ್ಧದಲ್ಲಿ ಬಳಸುವ 
ಒಂದು ಬಗೆಯ ಪಟ್ಟು ,-ವರಸೆ : "ನವವಿದ್ರವಣ' ಪರಾ. [ಸಂ.] 

ವಿದ್ರಾಢ್ಯ (ನಾ). (2): ಮದಹರಕರುಣಾಪಾಂಗತುಂಗಂ ಮೃಡಾಂಗಂ ವಿದ್ರಾಢ್ಮಂ 
ಜಾಡ್ಮದೂರಂ (ಹಮ್ಮೂರ. ೧-೯). [?] 

ವಿದ್ರಾವ (ನಾ). ೧. ಓಟ ; ಪಲಾಯನ. ೨. ಕರಗುವಿಕೆ. (ಸಂ.] 

ಎದ್ರಾವಣ (ಗು). ೧. ಹೊಡೆದೋಡಿಸುವ ; ಅಟ್ಟುವ : ಮಹೀವಲ್ಲಭೆ 
ನೋಂತಳೆನಿಸಿದರಿನೃಪಮದವಿದ್ರಾವಣವಿಜಯಭುಜಂ(ಮಲ್ಲಿಪು. ಒ-೨);ಸುಕವಿನಿಕರ 
ದಾರಿದ್ರ್ಯ! ವಣದ್ರವಿಣಧಾರಧಾರಾಧರಕರಾಗ್ರಪರಿಹತಸುರಧರಾರುಹಪ್ರಭಾವನುಂ 
ಕ - ಎನಿಸಿ (ರಾಜತೇ ೫-೧). (ನಾ). ೨. ಓಡಿಸುವಿಕೆ ; ಅಟ್ಟುವಿಕೆ. 
೩. ಲೋಹ ಮುಂತಾದುವನ್ನು ಕರಗಿಸುವಿಕೆ. ೪. ನಾಶ ; ಅಳಿವು. 
೫. ನಾಶಗೊಳಿಸುವವನು ; ಧ್ವಂಸಮಾಡುವವನು : ತದುಪದ್ರವಪ್ರತೀಕಾರ 
ವಿಧಾನಸಮರ್ಥನಖಿಳಕಾದ್ರವೇಯವಿದ್ರಾವಣಂ . . . ಮುಕುಂದನಂ ಕಂಡು 
(ಪಂಚತಂ. ೧೬೧-೭) ; ದನುಜಕುಲವಿದ್ರಾವಣನು ನಸುನಗುತ ಬೋಳ್ಕೆಸಿದನು ತೇಜಿಗಳ 
(ಕುವ್ಮಾದ್ರೋ ೧೦-೨೬). [ಸ.] | 

ವಿದ್ರಾವಿತ (ಗು). ೧. ಓಡಿಸಿದ ; ಅಟ್ಟಿದ : ಸಲ್ಲಕ್ಷಣಗುಣನಿಧಿಗಳ್‌ ಪಲ್ಲಣಂಗಟ್ಟಿ 
ಬಂದಿರ್ದುವು ಹೇಷಾಘೋಷವಿದ್ರಾವಿತರಿಪುಮಹಿಭೃಚ್ಚಾತುರಂಗಂ ತುರಂಗಂ 
(ಪುಷ್ಪಪು. ೫-೧೦). ೨. ಲೋಹ ಮುಂತಾದುವನ್ನು ಕರಗಿಸಿದ. (0.1 

ಎದ್ರುತ (ಗು). ೧. ಕಳೆದುಹೋದ ; ನೀಗಿಕೊಂಡ : ಅಪರಿಮಿತಸ್ತಂಭೇರ 
ಮಾನೀಕಶೀಕರನೀಹಾರವರ್ಷದಿಂದಮುಹ್ಣಾಂಶುಮಾಲಿಪ್ರತಾಪಮುಮೂರ್ಜಿತಾರಾತಿ 
ರಾಜಪ್ರತಾಪಮುಂ ವಿದ್ರುತೋ(ಪಾಕಾ. ಅವಿಧೃತೋ।ದ್ರೇಕಮಾಗೆಯುಂ (ಆದಿಪು. 
ಇ-೭೭ ವು. ೨. ವಾನಾದಿಕ್ಕುಗಳಿಗೆ ಚೆದರಿದ ,-- ಓಡಿದ : ವಿದ್ರುತಪಶುಪದ 
ಹತಿಪತಿತಾದ್ರಿಪ್ರಭಗೋಮಯೋಚ್ಛಿಯಂ ಸಮದವೃಷೋಪದ್ರವದರಿದ್ರ ಬಾಲವಟ 
ದ್ರುಮಮೆಸೆದಿರ್ದುದದಜಿ ಬಾಹಿರದೇಶಂ (ಲೀಲಾವ. ೫-೯೭). ೩. ಕ್ನೋಭೆಗೊಳ 
ಗಾದ ; ಕಲಕೆಲ್ಪಟ್ಟ. ೪. ಹೆದರಿದ; ಗಾಬರಿಗೊಂಡ. ೫. ಕರಗಿದ ; ನೀರಾದ. 
(ನಾ). ೬. ನೀರಾದ ಪದಾರ್ಥ; ದ್ರವ. ಸೂ.। 

ವಿದ್ರುಮ (ನಾ). ೧. ನವರತ್ನಗಳಲ್ಲಿ ಒಂದು ; ಹವಳ : ವಿದ್ರುಮದಶನಚ್ಚದೆ 
ಕೋಪೋದ್ರೇಕದಿನೆರ್ದು ಪೋಗೆ ತೆಗೆದಪ್ಪಿದೊಡುನ್ನಿದ್ರಾಂಭೋಚಾಸ್ಕೆಗೆ ಮದನದ್ರವಮುಂ 
ಕಣ್ಣ ನೀರುಮುಣ್ಮಿದುವಾಗಳ್‌ (ಆದಿಪು ೧೨ ೪೪) ; ತನುಜನ ತೇಜಮನಪಹರಿ 
ಪನಿವನೆನುತ್ತಬ್ಬಿ ಮುಳಿದು ಸಂಧ್ಮಾರುಣಸೂರ್ಯನ ಕಿರಣಮನುಚೆ ಸೆಚೆವಿಡಿದನೆನೆ 
ವಿರಾಜಿಪುದು ವಿದ್ರಮಂ ಸದ್ರುಚಿಯಿಂ (ರಾಜಶೇ ೧-೯೨). ೨. ಕುಡಿ; ಚಿಗುರು : 
ಬಾಡದ ಕಲ್ಪವಲ್ಲಿ ಕಜ್‌ಯಿಲ್ಲದ ಪೂರ್ಣಶಶಾಂಕಬಿಂಬವಿರ್ಪೋಡದ ವಿದ್ರುಮಂ 
(ನಳಚಂ. ೧೩೨). ೩. ಅತಿಶಯವಾದ ಮರ ; ದೊಡ್ಡ ಮರ. ೧,೩ : 
ವನರಾಶಿಯೊಳಗೆ ಬೆಳೆದೆಸೆವನೇಕವಿದ್ರಮದ  ಲತೆಯ ಪೊಂಪುಟಸಿಯವೊಲಾ 
ವನರಾಶಿಯೊಳಗೆ ಬೆಳೆದೆಸೆವನೇಕವಿದ್ರುವುದ ಲತೆಯ ಪೊಂಪುಟಕಿ ರಯ್ಮಂ 
(ಪುಷ್ಪವು. ೯-೨೧). |ಸಂ.] 

ವಿದ್ರುಮದ್ರುಮ (ನಾ). ಹವಳದ ಮರ : ಲತಾಪ್ರತಾನಸಂವಳಯಿತ ವಿದ್ರುಮ 
ದ್ರುಮವಿಳಾಸವಿಶೇಷಿತಬಾಡವಾನಳಾವಿಳಜಳಮಂ ಮನಂ ಬಯಸಿ ನೋಡಿ 
ದನರ್ಣವಮಂ ಗುಣಾರ್ಣವಂ (ಪಂಪಭಾ.೪-೨೫). [ಸಂ.1 


5 


15 


20 


25 


35 


40 


45 


ವಿದ್ರುಮಲತೆ (ನಾ). ೧. ಹವಳದ ಬಳ್ಳಿ : ಉಜ್ಜಳಿಪ ವಿದ್ರುಮಲತಾಂಕುರದಂತೆ 


೦ದಳಿರ ತೊಂಗಲಂತೆ ಪಸರಿಸುವ ಪದ್ಮರಾಗಮುಕುಟಮುಂ . . . ಮೆಟೆಯೆ 
(ಪುಷ್ಪಪು. ೫-೧೩ವ); ಉತ್ತಮವರ್ಣದ ವಿದ್ರುಮಲತೆ ಸಮುದ್ರಮಧ್ಯದಿಂದ ಎದ್ದು ಬಂದು, 
ಶಾಂತಲೆಯ ಪಲ್ಲವಾಧರಗಳಿಗೆ ತನ್ನ ವರ್ಣವನ್ನು ಕೊಟ್ಟುಹೋಯಿತು (ಶಾಂತಲಾ. ೪೧). 
೨. ಒಂದು ಬಗೆಯ ಸುಗಂಧದ್ರವ್ಯ : ""ಸುಷಿರಾ, ವಿದ್ರುಮಲತಾ. . . ಅಂಜನಕೇಶೀ 
- ೭ ನಳಿ ಎಂಬುವ ಗ್ರಂದ್ಮದ್ರವ್ಮದ ಹೆಸರುಗಳು'' (ಸಿದ್ಧಾಂತಿ೧೪೨). [ಸಂ. ವಿದ್ರಮಲತಾ) 


ವದ್ರುಮವಲ್ಲರಿ (ನಾ). ೧. ಹವಳದ ಬಳ್ಳಿ. ೨. ದೊಡ್ಡಮರ ಮತ್ತು ಬಳ್ಳಿ. 


೧,೨: ಆ ಮಹಾರ್ಣವಂ ' ಸಮುದ್ರಮಾಗಿಯುಂ ಅಪಾರವಿಸ್ತಾರಿಯುಂ 
. . ಅರಣ್ಯದಂತಗಣ್ಮವಿದ್ರುಮವಲ್ಲರೀವೇಲ್ಲಿತಮುಂ . . . ಚತುರ್ಮುಖನಂತೆ 

ಸರಸ್ಪತೀಪತಿಯುಮೆನಿಸಿದುದು (ಜಗವಿ. ೧೧೪೪ ವ). ` | 
(ಸಂ. ವಿದ್ರುಮವಲ್ಲರೀ (ವಿದ್ರುಮ 4 ವಲ್ಲರೀ ;ವಿ * ದ್ರುಮ 4 ವಲ್ಲರೀ)] 


ವಿದ್ರುಮಾಧರ (ನಾ). ಹವಳದಂತೆ ಕೆಂಪಾಗಿರುವ ತುಟಿ ; ಚೆಂದುಟಿ: 


ವಿದ್ರುಮಾಧಿರ ಶಾನ್ತಿಸೇನ ಮುನೀಶನಾಕ್ಕಿಎ ವೆಳ್ಗೊಳಅದ್ರಿಮೇಲಶನಾದಿ 
ವಿಟ್ಟಪುನರ್ಭವಕ್ಕೆಟ್‌ ಆಗಿ (ಎಕ.॥( ೩೧-೩; ಸು:650); ಸುರುಚಿರವಿದ್ರುಮಾಧರದಿನು 
ತ್ತಮಮೌಕ್ಷಿಕದಂತದಿಂ ಮನೋಹರಹರಿನೀಳಕುಂತಳದಿಂ . . . ಎಸೆದುದಂದಮರೀತತಿ 
(ಪುಷ್ಪವು. ೧೦-೩೭). ([ಸಂ.) ` 


ಎದ್ರುಮಾಧರೆ (ನಾ). ಹವಳದಂತೆ ಕೆಂಪಾದ ತುಟಿಗಳುಳ್ಳವಳು : ಭದ್ರೇಭಗಮನೆ 


ಬಾಣಾಖ್ಮನಂಗನೆ . . . ವಿದ್ರುಮಾಧರೆ ಶ್ರೇತಸರಸಿಜಪಯೋಧರೆ (ನವಮೋ ೩-೧೪). 
(ಸಂ. ವಿದ್ರುಮಾಧರಾ। 


ಎದ್ರೂಪ (ನಾ). ೧. ವಿಕಾರಹೊಂದಿದ ರೂಪ ; ಕುರೂಪ : ಒಂದು ವೇಳೆ 


ಜನ್ಮಾಂತರ ಇದ್ದುದಾದರೆ, ನನ್ನ ಮುಖದಲ್ಲಿ ಸುರೂಪವೂ ಉಪಾಧ್ಯಾಯರ 
ಮುಖದಲ್ಲಿ ವಿದ್ರೂಪವೂ ಮತ್ತೆ ಇದೇ ಬಗೆಯಾಗಿ ಪ್ರಕಟಗೊಳ್ಳಲಿ (ಇಷ್ಟಕ.೪೪೬). 
೨. ವಿಲಕ್ಷ್ಮಣವಾದುದು; ಅಸಹಜತೆಯಿಂದ ಕೂಡಿದುದು : ಆಗ ಫಾಕ್ಸನ 


. ಮುಖದಲ್ಲಿ ' ಕಾಣುತ್ತಿದ್ದ ವಿದ್ರೂಪದ ಕಿರುನಗೆಯ ಕರೆಗೆ ಪಂತನ ದೃಷ್ಟಿಯು 


ಇರದಿದ್ದದ್ದೇ ವಿಹಿತವಾಯಿತು (ಅಂಬಿಕೆ. ೭೨). ೩ ಭೀಕರವಾದುದು; 
ಭಯಂಕರವಾದುದು : ಇತ್ತಲುಲ್ಕಾಪಾತವಿಸರ ವಿದ್ರೂಪಾಗಿ ತೋರಿದೌ 
ತಾರಾಧಿನಾಥರತಿ ತಲ್ಲಣಿಸಲು (ಲಕ್ಷ್ಮಭಾ. ೨೪-೨೧). [೮ ಸಂ. ವಿರೂಪ) 


ಎದ್ರೂಪಿ (ನಾ). ರೂಪವಿಲ್ಲದವನು ; ಕುರೂಪಿ ; ವಿಕಾರಿ : ವಿರಸಂ ವಿದ್ರೂಪಿ 


'ಮ್ಮೂಂ ವಿಷಯವಿಕಳನೇನಪ್ಪೆನೆಂತಿರ್ಪೆನಯ್ಕೊ! (ರಕ್ಷಾಶ. ೨೮). 
`ವಿದ್ರೂಪ 4 - ಇ) 


ವಎದ್ರೋಹ (ನಾ). ೧. ಅತಿಯಾದ ವಿಶ್ವಾಸಘಾತ ,- ಕೇಡಿಗತನ : ಸಾರಿದನು 


ದರದ್ರೋಹಿಯೆಂದನುಜನಂ ಹೊರಿಸಿದನು ರಾಜವಿದ್ರೋಹದಪರಾಧಮಂ 
(ಶ್ರೀರಾಮಾ. ೨೮೧-೧೦೩). ೨. ಹೆಚ್ಚಾದ ದ್ವೇಷ , -ವೈರ : ಚಾರುಲತೆ ನಡುನಡುವೆ 
ಕೋಪವನ್ನೂ ವಿದ್ರೋಹವನ್ನೂ ವೃಕ್ತಗೊಳಿಸುತ್ತಿದ್ದಳು (ಇಪ್ಪಕ. ೨೨೭). ೩. ದಂಗೆ; 
ಬಂಡಾಯ : ಫಕೀರರೇ ನಮಗೇಕೆ ಈ ವಿದ್ರೋಹದ ಚಿಂತೆ? (ದೌಲತ್‌. ೨೧೯). [ಸಂ.) 


ವಿದ್ರೋಹಿ (ಗು). ೧. ವಿರೋಧಿಸಿದ ; ಎದುರುಬಿದ್ದ : ವಿದ್ರೋಹಿ ಸಾಮಂತರನ್ನ 


ಡಗಿಸಿ. .. ದೇಶದ ಭದ್ರತೆಯನ್ನು ಬಲಪಡಿಸಿದ (ಕವಿಕೋ 1. ೭೨೦). (ನಾ). ೨. ದಂಗೆ 
"ಕೋರ ; ಬಂಡಾಯಗಾರ : ಸುಲ್ತಾನರ ಕಡೆಯವರು ಯಾರೆ ಆಗಲಿ. . . ಅವರ 
ತಲೆಯನ್ನು ವಿದ್ರೋಹಿಗಳು ಹಾರಿಸಿ ಬಿಡುತ್ತಾರೆ (ದೌಲತ್‌.೨೧೯). [ಸಂ. ವಿದ್ರೋಹಿನ್‌] 


ಎದ್ವಜ್ಞನ (ನಾ).೧. ಪಂಡಿತ ; ವಿದ್ವಾಂಸ. ೨. ಪಂಡಿತರ'ಗುಂಪು ; ವಿದ್ವಾಂಸರ 


ಸಮುದಾಯ : ವಿನಯಂ ಸಹಜಂ ಕೃತ್ರಿಮವೆನಿಸಿದುವವು ಬೇಣಿವೇಜ್‌ 
`ವಿದ್ವಜ್ಜನಮಂ ಮನದೆಗೊಳಿಸುವುವಿವೆರಡುಂ. ನಿನಗೊಳವಾರಾರ ಮನಮುಮಂ 
ರಂಜಿಸವೇ (ಆದಿಪು. ೧೪-೬೩); ನಿಖಿಲವಿದೃಜ್ಜನಂ ಮೆಚ್ಚೆ ರುದ್ರಾಂಕನೆ ಪೇಬ್ದಿ೦. . . 
ಸಕಲವಿಬುಧಹೃದ್ಮಂ ಸಮಂತೀ ಪ್ರಪದ್ಮಂ (ಜಗವಿ.೧-೨೨). 
ವಿದ್ವಜ್ಜನವನಜರಾಜಹಂಸ- ವಿದ್ವಾಂಸರ ಸಮೂಹದಲ್ಲಿ ರಾಜಹಂಸದಂತಿ 
ರುವವನು; ಒಂದು ಬಿರುದು : ಜಿನಪದಯುಗಳೋದಯಾಚಳಾರ್ಕ್ಕಂ 


ವಿದ್ವತ್ತು 


ವಿದ್ವಜ್ಞನವನಜ ರಾಜಹಂಸಂ ಜನಸಂಸ್ತುತನೆನಿಸಿ ದೇವರಾಜಂ ನೆಗಳ್ಹ೦ (ಎಕ. ೪1 (೪), 
ನಾಗಮಂ. ೬೪-೪೯ ; 1145). [10.]) 

ವಿದ್ವತ್ತು (ನಾ). ಪಾಂಡಿತ್ಯ ; ಜ್ಞಾನ : ಅವನ ಕವಿತ್ವನಿವೇದನೆಯಾದ "ಶ್ರದ್ಧಾಂಜಲಿ' 
ಅವನ ವಿದೃತ್ತಿಗೊಂದು ಪ್ರತೀಕ (ಹೊಸಸ್ಟಿ.೩೭). [ಆ ಸಂ. ವಿದೃತ್ತಾ! 

ವಿದೃತ್ತೆ (ನಾ). ವ ವಿದ್ವತ್ತು : ಸಂಶೋಧನವು ವಿದೃತ್ತೆಯ ಆರಾಧನವಾಗಿರುವುದರಿಂದ 
ಮೆಚ್ಚುಗೆಯನ್ನು ಗಳಿಸುವ ಕೆಲಸವೂ ಆಗಿದೆ (ಸಂತೋಧ. ೧೯೭) ; ಅವರ ವಿದೃತ್ತೆಯನ್ನು 
ಪರೀಕ್ಷಿಸಲು ರಾಜನು ಹೊರಗಿನ ವಿದ್ವಾಂಸರನ್ನು ಆಮಂತ್ರಿಸುತ್ತಿದ್ದನು (ಕರ್ನಾಕ.೪೧). 

(ಸಂ. ವಿದ್ವತ್ತಾ। 

ವಿದೃತ್ಪರೀಕ್ಷೆ (ನಾ). ೧. ಒಬ್ಬ ವಿದ್ಯಾರ್ಥಿಯು ತನ್ನ ವಿದ್ಕಾಭ್ಕಾಸದಲ್ಲಿ 
ಸಂಪೂರ್ಣಪಾಂಡಿತೃವನ್ನು ಪಡೆದಿದ್ದಾನೆಯೆ ಎಂಬುದನ್ನು ಪರೀಕ್ಷಿಸಲು 
ನಡೆಸುವ ಪರೀಕ್ಷೆ : ವಿದೃತ್ಪರೀಕ್ಷೆಯದಾದ ಕಾರಣ ಒಬ್ಬೊಬ್ಬರೂ ಪ್ರತ್ಕೇಕಸ್ಮಳ 
ಗಳಲ್ಲಿ ಕುಳಿತು ಬರೆದು ಪ್ರತ್ಮೇಕವಾಗಿ ಹೇಳಬೇಕೆಂದು ನಿಬಂಧನೆಯಾಯಿತು (ಕಛವಿ.೩೪೮). 
ಪಿ. ಸಾಹಿತ್ಯ, ಸಂಗೀತ ಮುಂತಾದುವುಗಳನ್ನು ಕಲಿಯುವ ವಿದ್ಕಾರ್ಥಿಯು 
ತನ್ನ ಕಲಿಕೆಯ ಕೊನೆಯ ಘಟ್ಟದಲ್ಲಿ ಕೂಡಬೇಕಾದ ಪರೀಕ್ಷೆ : ಅವಳು 
ಸಂಗೀತದ ವಿದ್ವತ್ವರೀಕ್ಷೆಯಲ್ಲಿ ಮೊದಲನೆಯವಳಾಗಿ ತೇರ್ಗಡೆಯಾದಳು (ರೂಢಿ). 

(ಸಂ. ವಿದ್ವತ್ಪರೀಕ್ಷಾ। 

ವಿದ್ವತ್ಪೂರ್ಣ (ನಾ). ಪಾಂಡಿತ್ಯದಿಂದ ಕೂಡಿದುದು : ಶ್ರೀಗೋವಿಂದಪೈಗಳು 
“ನಮ್ಮ ಹಿರಿಯರನ್ನು ಕುರಿತು' ಎಂಬ ವಿದ್ವತ್ಪೂರ್ಣವಾದ ಹಾಗೂ ವಿಮರ್ಶಾತ್ಮಕವಾದ 
ಲೇಖನದಲ್ಲಿ ಗೌಡಸಾರಸ್ಪತರ ಮೂಲವಾಸಸ್ಥಾನವು ಸಾರಸ್ಪತದೇಶವೆಂದೂ . . . 
ತಿಳಿಸುತ್ತಾರೆ ( ತುಳುನಾ. ೧೬೦). [ಸಂ.) 

ವಿದೃತ್ಸಂಭಾವನೆ (ನಾ). ವಿದ್ವಾಂಸರಿಗೆ ತೋರುವ ಆದರ ಮತ್ತು ಗೌರವ 
ಪೂರ್ವಕವಾಗಿ ಅವರಿಗೆ ಕೊಡುವ ಕಾಣಿಕೆ : ಅವರ ಮನೆಯ ಸಮಾರಂಭದಲ್ಲಿ 
ಪಂಡಿತರಿಗೆ ನೂರುರೂಪಾಯಿ ವಿದೃತ್ಸಂಭಾವಸೆ ನೀಡಿದರು (ರೂಢಿ). 

1ಸಂ. ವಿದೃತ್ಸಂಭಾವನ। 

ವಿದೃತ್ಸಭೆ (ನಾ). ವಿದ್ವಾಂಸರ ಕೂಟ ; ಪಂಡಿತರ ಗೋಷ್ಠಿ : ದೋಷಂಗಳಿಂತು 
ಮಿಗೆ ಸಂಶ್ಲೇಷದೊಳಾದಂದು ಸಕಲವಿದೃತ್ಸಭೆಯೊಳ್ಳೂಹಿಸುಗುಂ ಕೃತಿವಧುವಂ 
(ಕವಿರಾ. ೧-೧೦೦) ; ರವಿಸಿದ್ದಾಂತಪಾಠಕರಷ್ಟಭಾಷಾಕವಿಗಮಕಿಗಳು ತಾರ್ಕಿಕರು 
ವಿವಿಧವಿದೃತ್ಸಭೆ ನೆರೆದುದು (ಮೋಹತ. ೩-೪೦). ಸಂ. ವಿದೃತ್ಸಭಾ। 

ವಿದ್ವತ್ಛೇವೆ (ನಾ). ಕಾವ್ಯಜ್ಞ್ನರ ಮಾರ್ಗದರ್ಶನದಲ್ಲಿ ಮಾಡುವ 
ಕಾವ್ಯಾಭ್ಕಾಸ : ಪ್ರತಿಭೆಯುಮಭ್ಕಾಸಮುಂ ವಿದೃತ್ಸೇವೆಯುಂ ಕಾವ್ಮಪರಿಚಯಮುಂ 
ಕವಿತೆಗೆ ಕಾರಣು (ಶಮದ. ೧೪೪ ಪ್ರಯೋ). [ಸಂ. ವಿದ್ವತ್ಛೇವಾ। 

ವಿದ್ವದರ್ಶಂ (ಅ). ವಿದೃತ್ತಿಗೋಸ್ಕರ; ಪಾಂಡಿತ್ಯದ ಪೋಷಣೆಗಾಗಿ: ಪರಮಾರ್ಥ್ವಂ 
ವಿದ್ವದರ್ತ್ಯಂ ತವಿಸದನ ಧನಂ ವ್ಮರ್ತ್ವ೦ (ಎಕ. ೪, ಬೇಲೂರು. ೧೨೪-೪೪ ; 1140). |ಸಂ.1 

ವಿದ್ವದಾಸ್ನಾಯಿಕೆ (ನಾ). ಎ ವಿದೃತ್ಸಭೆ : ಕಪಟವಟು[ಪಟು] ಮನೋಗರ್ವಪರ್ವತಂ 
ನುರ್ಗಿ ನುರ್ಚುನೂಟಾದುದು ಭೂಮಿಪವಜ್ರಾಯುಧವಾಗ್ವಜ್ರಪಾತದಿಂ ನೆರೆದ 
ವಿದ್ವದಾಸ್ತಾಯಿಕೆಯೊಳ್‌ (ಶಾಂತಿಪ್ಯ ೮-೧೪೮). [ಸಂ. ವಿದ್ವದಾಸ್ಥಾಯಿಕಾ। 

ವಿದ್ವದ್ಧೋಷ್ಠಿ (ನಾ). ಎ ವಿದೃತ್ಸಭೆ : ಕೃಷ್ಣರಾಜಪ್ರಭುಗಳು ವಿದೃದ್ಗೊಷಪ್ಠಿಯಲ್ಲಿ 
ಮಂಡಿಸಿದರೆಂದರೆ ಎಲ್ಲರೊಡನೆಯೂ ಬಲು ಧಾರಾಳವಾಗಿ ಮಾತನಾಡುತ್ತಿದ್ದರು (ಕಚವಿ. 
೩೬೬) ; ವಿದೃದ್ದೋಷ್ಠಿಗಳಲ್ಲಿ ಇವನ ಕೀರ್ತಿ ಗಾನವಾಗುತ್ತ ದೆ (ಬೆತಂಬಾ. ೬೬). ಸಂ.) 

ವಿದ್ವಾಂಸ (ನಾ). ೧. ವಿಜ್ಞಾನ, ಸಂಗೀತ, ಶಾಸ್ತ್ರ ಮುಂತಾದ ಜ್ಞಾನಶಾಖೆಗಳಲ್ಲಿ 
ಪಾಂಡಿತ್ಯವನ್ನು ಹೊಂದಿರುವವನು ; ಜ್ಞಾನಿ : ಆ ವಾಗೀಶಂ . . . ಎಂತಪ್ಪ 
ವಿದ್ದಾಂಸರಂ ವಾದದಿಂ ಮಿಗುತೆ ಸವಣರಂ ಕೂಡಿಕೊಂಡತಿಸಂಬ್ರಮದೊಳಿರಲು 
(ವಾಗೀರ. ದೇ ೨೫೪-೪); ಹಿರಿಯ ವಿದ್ವಾಂಸರ ಸಂಗೀತವನ್ನು ಕೇಳಿ ಕಲಿಯಬೇಕೆಂಬುದು 
ಶ್ರೀನಿವಾಸಯ್ಮಂಗಾರ್ಯರಿಗೆ ಮನವರಿಕೆಯಾಗಿಯೇ ಇತ್ತು (ಸಂಗೀತ. ೫೬). ೨. ಹಿಂದಿನ 
ಕಾಲದಲ್ಲಿ ರಾಜನ ಆಸ್ಥಾನದಲ್ಲಿ ಪಂಡಿತರಿಗೆ ಕೊಡುತ್ತಿದ್ದ ಒಂದು 


ಗೌರವಪೂರ್ಣವಾದ ಪದವಿ,-ಸ್ಥಾನ : ರಾಮನಾಡ್‌ ಸಂಸ್ಥಾನದ 


೭೯೦೭ 


ಟಾ 


ಎದ್ವಿಷ್ಟವಿದ್ರಾವಣ 


ವಿದ್ವಾಂಸರಾಗಿಯೂ ಅವರು ನೇಮಿತರಾದರು (ಸಂಗೀತ. ೫). (ಸಂ. ವಿದೃಸ್‌। 
ಎದ್ವಾನ್‌, ವಿದ್ವಾನು, ವಿದ್ವಾನ್ನು (ನಾ). ೧. ಎ ವಿದ್ವಾಂಸ ೧. ೨. ವಿದೃತ್ತಿನ 
ಕುರುಹಾಗಿ ವಿದ್ವಾಂಸರ ಹೆಸರಿನ ಹಿಂದೆ ಸೇರುವ ಒಂದು ಪದ : 
ಆಚಾರ್ಯರ ಶಿಷ್ಕವರ್ಗಕ್ಕೆ . .. ಮದ್ರಾಸಿನ ಕಲಾಕ್ಷೇತ್ರದ ವಿದ್ವಾನ್‌ಪಶುಪತಿಯವರೂ 
ಸೇರಿದ್ದಾರೆ (ಸಂಗೀಚಂ. ೨೮೪). ವಿದ್ವಾನು ; ೧. ತದ್ಬೇದಮುಖದಿ ನಾ ಜನಿಸಿರುವ 
ಕಾರಣದಿ ವಿದ್ವಾನುಗಳು ವೇದವತಿಯೆಂಬರು (ರಾವಣೋ.೩೮). ವಿದ್ವಾನ್ನು: ೧. 
ಪುರೋಹಿತ ಸಂಗಮದೇವಗಳು ಅರಮನೆಯ ವಿದ್ವಾಂನುಗಳನು ಕೂಡಿಕೊಂಡು 
ಯಿತ್ತಂಡದ ಶಾಸನವನು ವೋದಿಸಿ ನೋಡಿ (ಸೌಇಇ. 2೦೭, ೨೩೨-೯; 1412). 
[ಆ ಸಂ. ವಿದ್ದಸ್‌। 


10] ವಿದ್ವಾನು "ವಿದ್ವಾನ್‌' ನೋ. 


ವಿದ್ವಾನ್ನು `ವಿದ್ವಾನ್‌' ನೋ. 
ವಿದ್ವಿಟ್ಟೇದ (ನಾ). ವೈರಿಗೆ ಒದಗುವ ದುಖು ,-ಸಂಕಟಿ : ಷಟ್ಪಂಡಕ್ಲಿತಿನಾಥನ 
ಪ್ಪಧಿಕಪುಣ್ಮಂ ತತ್ವಭಾಸಾದಿವಿದ್ದಿಟ್ಟೇದೋದಯಹೇತುವಪ್ಪತುಳವಿಕ್ರಾಂತಂ 


(ಚಂದ್ರಪು ೫-೬೫). 1ಸ0.1 


15| ವಿದ್ವಿಟ್ಟತಿ (ನಾ). ವೈರಿಗಳ ಗುಂಪು- ಸಮೂಹ : ಕಣ್ಣೆಡೆ ವಿದ್ವಿಟ್ಟತಿಯುರ್ಬಿ 


20 


26 


30 


35 


45) ವಿದ್ವಿಷ್ಟವಿದ್ರಾವಣ (ನಾ). 


ಪರ್ಬಿ ವಿಪುಳ ಬ್ರಹ್ಮಾಂಡಮಂ ತುಂಬಿ ತಳ್ತೆಡೆಗೊಂಡತ್ತು ಧಳಂಧಳಂ ಧಳನದದ್ದಂಭೀರ 
ಭೇರೀರವಂ (ರಾಜಶೇ ೧೩-೬೫). ಸಂ.) ` 

ವಿದ್ವಿಟ್ಟಮ (ನಾ). (ಬೆಳಕಿಗೆ) ಶತ್ರುವಾದ ಕತ್ತಲೆ : ನಿಜಪಾದಾಗ್ರವಿಭಿನ್ನದೈತ್ಮ 
ಕರಿಕುಂಭೋನ್ಮತ್ತ ಮುಕ್ತಾಮಣೀವ್ರಜಸಂಧ್ಯಾಭಗಣಂ ಸರಾಗನಿಜಧಾಮಧ್ವಸ್ತ 
ವಿದ್ವಿಟ್ಟಿಮ೦ (ಎಷ್ಟುವು. ೧-೧-೬). 1ಸಂ.) 

ವಿದ್ವಿಟ್ಟ್ರಿಪತಿ (ನಾ). ವಿರೋಧಪಕ್ಷದ ದೊರೆ ; ಶತ್ರುರಾಜ : ಆನ್ತೆನಿಸಿದ 
ಜಯಲಕ್ಷ್ಮೀಕಾನ್ನಂ ದುಷ್ಟಾಶ್ಚಚಯಕಿದಾನೆನ್ತನ ರೇವನ್ನಂ ವಿದ್ವಿಟ್‌ನ್ರಿಪತಿ ಕ್ರಿತಾನ್ತಂ 
(ಸೌಇಇ. XX, ೪೭-೨೭; 1074). 1(ಸಂ. ವಿದ್ವಿಷ್‌) + ನ್ರಿಪತಿ] 

ವಿದ್ವಿಟ್ಟೀ (ನಾ). ಶತ್ರುವಿನ ಹೆಂಡತಿ : ಶ್ರುತಿಕಷ್ಟಕ್ಕೆ -- "“ವಿದ್ಧಿಟ್ಟೀಯರೆಂದು'' 
ಮಾಡಲಾಗದು (ಶಮದ. ೬೩ ಪ್ರಯೋ). [ಸಂ.| 

ಎದ್ವಿಷ (ಗು). ೧. ವಿರೋಧಿಯಾದ ; ಪ್ರತಿಸ್ಪರ್ಧಿಯಾದ : ಅರುಹಮುನಿಗಳು 
ಮಂತ್ರತಂತ್ರಕುಯಂತ್ರವಿದ್ಕೆಗಳ ವಿರಚಿಸುತ್ತ ಮಹೇಂದ್ರಚಾಲಾಪರಿಮಿತಾದ್ವಯ 
ಶೂನ್ಮಮಾಯಾಕರಣ ವಿದ್ವಿಷಜೈನವೃತ್ತಿಯೊಳಿಂತು ತರ್ಕಿಸಲು (ಬಸವು. ೫೧-೧೧). 
(ನಾ). ೨. ಹಗೆತನ ; ಶತ್ರುತ್ವ. ೩. ಹಗೆ ; ವೈರಿ ; ವಿರೋಧಿ : ರಾಹು ತನ್ನ 
ಹರಿನೀಳವಿಮಾನಮನೇಜುವಂತಿರಾಗಡೆ ಕಡುಕ್ಕೆದು ಪುಷ್ಪಕವಿಮಾನಮನೇಜ್‌ 
ದನಿಂದ್ರವಿದ್ವಿಷಂ (ವಂರಾಮಾ. ೯-೭೪). [ಸಂ.] 

ವಿದ್ವಿಷನ್ಮಂಡಲ (ನಾ). ಶತ್ರುಗಳಿಗೆ ಸೇರಿದ ನಾಡು: ಮೆಯ್ಸೆತ್ತ ಬಾಹಾಬಲದಿಂ 
ಬೆಂಕೊಂಡಖಂದಪ್ರಭರನಹಿತರಂ ಸಾಧಿಷೆಂ ವಿದ್ವಿಷನ್ಮಂಡಲಮಂ (ಪಂರಾಮೂ. ೬-೧೪೯). 

- [ಸಂ.) 

ವಿದ್ವಿಷ್ಟ (ಗು). ೧. ಶತ್ರುವಾದ ; ವೈರಿಯಾದ : ಬಳವದ್ಧಿದ್ದಿಷ್ಟವಿದ್ಮಾಧರ 
ಕರಟಿತಿರಶ್ಕುಕ್ತಿಸಂಭೂತ ಮುಕ್ತಾವಳಿಯೊಳ್ಳಣ್ಣಿಟ್ಟು 
ವಿದ್ವಿಷ್ಟಸೈನ್ಮಮಾರಣಮಂತ್ರಾಕ್ಷರಮಂ ಪೊನ್ನೊರೆಯಿಂದಂ ಬರೆದಂತಾ ನೃಪನ ತೋಳ 
ಬಾಳ್ವೊಗರೆಸೆಗುಂ (ವಲ್ಲಿಪು ೩-೧೫). (ನಾ). ೨. ಹಗೆ ; ಶತ್ರು ; ವೈರಿ : ಮಾಖಾನ್ತ 
ವಿದ್ವಿಷ್ಟರನದಟಲೆಯಲ್ಲಣ್ಣಿ ಸಲ್ಪಣ್ಣಿಸಲ್ಲ(ಕ್ಕ]ನ ಚಕ್ರಂ ಸೊಕ್ಕೆ ಮಾರ್ಕೊಣ್ಣು 
(ಸೌಇಇ, ೫೫, ೩೧-೨೬; 1014); ಲಂಕೇಶ್ವರನನಮರವಿದ್ದಿಷ್ಟನಂ ಕೋಪದಿಂದೋವದೆ 
ಕೊಂದಾಂ ತಂದಪೆಂ ದೇವಿಯಂ (ಪಂರಾಮಾ. ೧೧-೪೪). ಸಂ. 

ವಿದ್ವಿಪ್ಟಬಲ (ನಾ). ಶತ್ರುಸೈನ್ಮ ; ವೈರಿದಳ : ವೈರಿಗಜಘಟಾವಿಫಟನನುಂ ತನಗಿದಿರ 
ನದಿರದೊಡ್ಡಿದ ವಿದ್ವಿಷ್ಟಬಲಂ ನೋಡೆ ನೋಡೆ ಕರಗುವುದಜ್‌ಂ೦ (ಪಂಪಭಾ. ೧೪-೩೭ ವ). 

[ಸಂ.] 
ಶತ್ರುವನ್ನು ಓಡಿಸುವವನು : ಅಂತು 
ಮುಳಿಸು ನಾಲಗೆಗೆ ವರೆ ಸೈರಿಸಲಾಜದೆ ವಿದ್ವಿಷ್ಟ 


(ಆದಿಪು. ೧-೭೬); 


ತೋಟ್‌ಯುಮೆರ್ದೆೇಯ 


ಎದ್ವೇಷ ೭೯೦೮. ವಿಧಾತ್ರಾಧೀನ 
ವಿದ್ರಾವಣನಿಂತೆಂದ೦ (ಪಂಪಭಾ. ೨-೭೯ ವ); ಭದ್ರಾಸನಮಂ ದುಷ್ಟ ವಿದ್ವಿಷ್ಟ (ಪಾಕಾಂ. | |ವಿಧವಾವಿವಾಹ (ನಾ). ಗಂಡನನ್ನು ಕಳೆದುಕೊಂಡವಳು ಆಗುವ 


ಷ) ವಿದ್ರಾವಣನೆನಿಪ್ಪ ಶೈಲರಾಜನವಷ್ಟಂಭಿಸಲೊಡಂ (ಗಿಂಕ. ೨-೧೦೫ ವ). [ಸಂ.] 

ವಿದ್ವೇಷ (ನಾ). ೧. ಹಗೆತನ ; ವೈರ ; ಶತ್ರುತ್ವ : ಧರಣೀಚಕ್ರಮನೊಪ್ಪುಗೊಳ್‌ 
ಬಗೆಯದಿರ್ಮಿದ್ದೇಷಮಂ (ಗದಾಯು. ೭-೪೪) ; ವಾಲಿ ಸುಗ್ರೀವರೆಂದೀರ್ವರೇಕೋದರರು 
ಮೇಲೆ ವಿದ್ವೇಷ ಸಂಭವಿಸಿತಿಬ್ಬರಿಗೊಂದುಕಾಲದೊಳು (ವೆಂಕಾರಾ. ೪-೨-೩೮). 
೨. ಅಸಡ್ಡೆ ; ತಾತ್ಸಾರ : ವಿದ್ವೇಷವಿಲ್ಲದೆ ವಿಮರ್ಶಿಸುವ ಆಲೋಚವಾಶಕ್ತಿಯನ್ನು 
ಅವರಲ್ಲಿ ಬಿತ್ತಿ ಬೆಳೆಸಬೇಕು (ಶಿಕ್ಷಡ ೧೯). [ಸಂ.] 

ವಿದ್ವೇಷಕಾರಿ (ನಾ). ಶತ್ರುತ್ವವನ್ನು ಹುಟ್ಟಿಸುವಂಥದು; ವೈರವನ್ನುಂಟು 
ಮಾಡುವಂಥದು : ಕನಕಲತೆಯುಮಾಕೆಗಮರಸಂಗಂ ಕ್ಷಣಮಾತ್ರವಿದ್ವೇಷಕಾರಿಯಪ್ಪ 
ಪುಷ್ಪಮಾಲೆಯಂ ಮಂತ್ರವಿದರುಪದೇಶದಿಂ ಮದ್ಮರಸನಿವೇದನವ್ಶಾಜದಿಂ 
ಪರಿಚಾರಿಕೆಯರ ಕೆಯ್ಕೊಳಟ್ಟುವುದುಂ (ಶಾಂತಿಪು ೯-೫೦ ವು. (ಸಂ. ವಿದ್ವೇಷಕಾರಿನ್‌] 

ಎದ್ದೇಷಣ (ನಾ). ೧. ಹಗೆತನ ; ಶತ್ರುತ್ವ 
ಜಗದ್ದಲ್ಲಭನಭಿಮತಕ್ಕೆ ವಿಘ್ನುಮಪಾಯಂ ವಿದ್ವಜ್ನನಕ್ಕೆ ಪಸುಗೆಗೆ ವಿದ್ವೇಷಣವಿದ್ಕೆ ಬರ್ಪ 
ತೆಆದಿಂ ಬಂದಳ್‌ (ಪಂರಾಮಾ. ೬-೯೪). ೨. ಹಗೆ ; ಶತ್ರು ; ವೈರಿ. ೩. ವಾಮಾಚಾರ 
ಕ್ರಿಯೆಗಳಲ್ಲಿ ಒಂದು : ಕೆಲರ್‌ ಮೋನದಿಂ ಸಾಧಿಸುವ ಬಗೆಯೊಳಿರ್ದರ್‌ ಕೆಲರ್‌ 
ವೈರಿಗುಚ್ಚಾಟನಂ ಮಾಡುತಿರ್ದರ್‌ ಕೆಲರ್‌ ಪೂಣ್ಣು ವಿದ್ವೇಷಣಂ ಮಾಡುತಿರ್ದರ್‌ 
(ಜೀವಸಂ. ೪೧-೩೦ ರೆಗಳೆ). (ಸಂ.) 

ಎಡ್ವೇಷಿ (ಗು). ೧. ಹಗೆತನವುಳ್ಳೆ ; ಶತ್ರುತ್ವದ. (ನಾ). ೨. ಹಗೆ ; ಶತ್ರು : 
ಆ ಚೈತ್ರವಾಹಿನಿ ಕಿರೀಟಿಯೆಡೆಗೈದಿದಳ್‌ . . . ವಿದ್ವೇಷಿಯಂ ಸಂಹರಿಸೆ 
ವಿಜಯದೃಢನಿಶ್ಚಯದಿ ಬಿಂಕದಿಂ ಮುಂಬರಿವ ಕಲಿಯ ವಿಕ್ರಮಗಮನವಿನ್ಮಾಸಮಂ 
ಮೆರೆದು (ಚಿತ್ರಾಂಗ. ೨೩-೬೧೫). (ಸಂ. ವಿದ್ವೇಷಿನ್‌] " 

ಎಧ (ನಾ). ರೀತಿ ; ಬಗೆ ; ವಿಧಾನ ; ಕ್ರಮ : ಇಂತೀ ತ್ರಿವಿಧದಲ್ಲಿ ವಂಚಕನಾದರೆ 
ಈಸುವಿಧದೊಳಗೆ ಅಂಗವಿಲ್ಲ ಮೇಲೆ ಸತ್ತುರುಸರ ಸಂಗವಿಲ್ಲ ಯುಕ್ತಿ ಇಲ್ಲಾ ಎನಗೆ 
.ಭಕ್ತಿಯೆಂತಹುದಯ್ಕ್ಯಾ (ಬಸವ. ಆ೮6); ಆವ ಪರಿಯ ದೇಸಿಯಾಣ್ಮಗೆ ಬಗೆವರ್ಪದಾ 
ವಿಧಗಳನಾರೈದು ಭಾವಿಸಿ ತಿಳಿದುಟ್ಟು ತೊಟ್ಟು ಬಣ್ಣಿಗೆಯಿಂದ ಭಾವವ ಬಂದಿಗೊಳುವುದು 
(ಹದಿಬ. ೩-೧೭). “ 

ವಿಧವಿಧ (ದ್ವಿರುಕ್ತಿ): ಕನ್ಮಾವಿವಾಹವು ವಿಧವಿಧವಾಗಿದೆ. ಅದರಲ್ಲಿ ರಾಜರು 

ಸೃಯಂವರವನ್ನು ಮೆಚ್ಚುತ್ತಾರೆ (ವಚಭಾ. ೫); ಉದಿತದಿನ! ಮುದಿತವನ 
ವಿಧವಿಧವಿಹಗಸ್ವನ (ಸಖೀ ೭೬-೨). [ಸಂ.] 

ವಿಧರ್ಮ (ನಾ). ೧. ಧರ್ಮಕ್ಕೆ ವಿರುದ್ಧವಾದುದು ,-ತರವಲ್ಲದುದು. 
೨. ವಿರುದ್ಧಗುಣದಿಂದ ಕೂಡಿದುದು : ಸಧರ್ಮ ವಿಧರ್ಮಗಳೆಂದರೆ 
ಸಮಾನಗುಣದವು, ವಿರುದ್ಧಗುಣದವು ಎಂದರ್ಥವು (ಆರ್ಯಧ. ೧೨). ೩. ಪರಧರ್ಮ; 
ಅನ್ಮಧರ್ಮ. (10. 

-ವಿಧರ್ಮಿ (ನಾ). ಪರಮತಕ್ಕೆ ಸೇರಿದವನು ; ಬೇರೆ ಜಾತಿಯವನು : ವಿಮಲೆಯೂ 
ತಿಲೋತ್ತಮೆಯೂ ಕತಲೂಖಾನನ ಅಂತಃಪುರವಾಸಿಗಳಾಗಿದ್ದರೆಂದು ತಿಳಿದು. . . 
"ಈ ವಿಧರ್ಮಿಯ ಉಪಪತ್ನಿಯನ್ನು ಮರೆತು ಬಿಡುತ್ತೇನೆ' ಎಂದು ನಿರ್ಧರ ಮಾಡಿದನು 
(ಬಂಕಿಮ. ೧೪೮). [ಸಂ. ವಿಧರ್ಮಿನ್‌] 

ವಿಧರ್ಷಿಣಿ (ನಾ). ನೀತಿಗೆಟ್ಟವಳು ; ಜಾರೆ : ""ಸ್ವೈರಿಣಿ ವಿಧರ್ಷಿಣಿ [ಪಾಠಾಂ. ದರ್ಶಿನಿ] 
ಯನೀತೆ ಬಂದ ಕಿಯೆನಲ್ಕೆ ಹಾದರದ ನಾರಿಯೆನಿಸಿಕ್ಕು'' 
(ಮಂಗರಾ. ೯೦-೪). [ಸಂ. ವಿಧರ್ಷಿಣೀ] 

ವಿಧವತೆ (ನಾ). ಗಂಡನನ್ನು ಕಳೆದುಕೊಂಡಿರುವ ಸ್ಥಿತಿ ; ವೈಧವ್ಯ: ರತಿವನಿತೆಗೆ 
ವಿಧವತೆಯಂ ಶ್ರುತದೇವಿಗೆ ಚತುರವೃತ್ತಿಯಂ ಮಾಲ್ಪಿ ತಪಶ್ರುತಮೆರಡು ನಿರುಪಮಮಾ 
ಕ್ಷಿತಿಯೊಳ್‌ ಶ್ರುತಕೀರ್ಶಿದೇವಭಟ್ಟಾರಕರಾ (ಚಂದ್ರಪು. ೧-೩೫). [ಸಂ. ವಿಧವತಾ। 

ವಿಧವಾಲಿಂಗಿ (ನಾ). ವಿಧವೆಯ ಲಾಂಛನವನ್ನುಳ್ಳವಳು : ಎಧವಾಲಿಂಗಿ ದಾಸಿಯ 
ತನುವಿಕಾರಿಯನು . . . ರೋಧಿನಿಯನುಪ್ಪವಡಿಸುವ ಸಮಯದೊಳಿನಿಬರನು ಕಾಣ್ಬುದು 
ಮಹೀಶರಿಗಂಗವಲ್ಲ (ಕುವ್ಮಾಉ. ೩-೧೦೭). (ಸಂ. ವಿಧವಾಲಿಂಗಿನ್‌] 


: ಉದ್ದೇಗಭರಂ ಸಭೆಗೆ | 


ಮರುಮದುವೆ ,--ಪುನರ್ವಿವಾಹ : ಒಂದಾನೊಂದು ಕಾಲದಲ್ಲಿ ವಿಧವಾವಿವಾಹವು 
ನಿಷಿದ್ಧ ವಾಗಿತ್ತು (ಭಾರದ. ೫೫); ವಿಧವಾವಿವಾಹಕ್ಕೆ ವೇದಗಳ ಒಪ್ಪಿಗೆಯಿದೆ 
(ಕಶಾಅ. ೪೨೧ ಅಡಿಟಿ). [ಸಂ.1 P 
ವಿಧವೆ (ನಾ). ಗಂಡನನ್ನು ಕಳೆದುಕೊಂಡವಳು ; ವಿತಂತು : “ವಿಶ್ವಸ್ತಾ, ವಿಧವಾ 
ಈ ೨ ವಿಧವೆ'' (ಹಲಾಯು. 6೦-೩೩೩) ; ಸತ್ತರೆ ಇಬ್ಬರು ವಿಧವೆಯರಾಗುವಿರೆಂದು 
- `ನಿನಗೆ ತಿಳಿಯಲಿಲ್ಲವೇ? (ದಾನಚಿಂ. ೧೫೪); ಪುಟ್ಟಿ ವಿಧವೆಯು ಪುರಾಣಕ್ಕೆ ಬರಲು ಗುಡಿಯ 
ಮೂರ್ತಿಗೆ ಮಂಕುಹಿಡಿದು, ಆಚಾರ್ಯರಿಗು ಉರುಲಿಕ್ಕಿದಂತೆ ಬಿಗಿದಿತ್ತು ಕೊರಲು 
(ಸಖೀಗೀ. ೯೯-೧೪). [ಸಂ. ವಿಧವಾ] 
ಎಧಾಂತ (ನಾ). ೧. ವಿಧಾತ ; ಬ್ರಹ್ಮ (7?) : ಕಾಲಕ್ಕಂಜಿ ಕರ್ಮಕ್ಕಂಚಿ ವಿಧಿವಿಧಾಂತ 
ನಿನಗಂಜಿ ಹಿರಿಯರೆನಿಸಿಕೊಂಬ ಗ್ರಾಮವಾಸಿಗಳು ಕೇಳಿರಯ್ಕಾ (ಮೋಳಿಮಾ. ೧೦೩-೪೧೧). 
೨. ಗಣೆಯ ಮೇಲೆ ಹತ್ತಿ ಆಡುವವನು; ಡೊಂಬ; ಕೊಲ್ಲಟಿಗ (?): 
ಗಳೆಯನೇಟ್‌ದ ವಿಧಾಂ[ಪಾಠಾಂ. ದಾ]ತ ಲಾಗು ಬಾರದೆ ಇಳಿದಡೆ ಅವಗದೇ ಭಂಗ 
(ಸಕವ. ಕ. 11, ೬೬೯-೮೦); ಕೈದುವ ಹಿಡಿದಾಡುವ ವಿಧಾಂ[ಪಾಠಾಂ. ದಾಂ]ತನ 
ಭಾವದಂತಿರಬೇಕು.. . . ಕ್ರೀಜ್ಞಾನಸಂಬಂಧ (ಸಕವ ಕ. ೩ ೭೩-೮೮). "ವಿಧಾತ' ಪರಾ. 
|< ಸಂ. ವಿಧಾತೃ ?] 
ಎಧಾತ (ನಾ). ತ್ರಿಮೂರ್ತಿಗಳಲ್ಲಿ ಒಬ್ಬ ; ಬ್ರಹ್ಮ : ಎಲೆ ವಿಧಾತನೆ ವೃಥಾ 
ಹೊಳೆಯ ನಡುಗಡಲೊಳಗೆ ನಾವೆಯಂ ಮುಳುಗಿಸಿದೆಲೈ (ತುರಂಗ. ೨-೨೭). (ಸಂ. ವಿಧಾತೃ) 
ಎಧಾತಾರ (ನಾ). ಶಿವಥ ಹೆಸರುಗಳಲ್ಲಿ ಒಂದು : ಭೂತಾಲಯನನಾ ವಿಧಾತಾರನಂ 


ದೇವೇಶನಂ ಲಿಂಗಮಧ್ಮದೊಳಗಿರ್ಪನಂ ಕುಅ್‌ತು ವಂದಿಪೆನು 
(ವೀಶೈಪು. ೬-೧-೩೪). [ಸಂ. ವಿಧಾತೃ] 


ವಿಧಾತೃ (ನಾ). ೧. ಸೃಷ್ಟಿಮಾಡುವವನು ; ನಿರ್ಮಿಸುವವನು. ೨. ಬ್ರಹ್ಮ : 
“ವಿಧಾತೃ' ಶಬ್ದದ ರಾಂತಕ್ಕೆ - ವಿಧಾತ್ರ (ಶಮದ. ೮೪ ಪ್ರಯೋ); ಪುರುಷನ 
ಭಾಗ್ಮದೇವತೆಯೊಲಿವ ಕಾಲವನು ವರುಷದುದಯವ ಬಜನ ಬರವನು ವಿರಚಿಸುವೊಡೆ 
ವಿಧಾತೃಗಳವಲ್ಲರಸ ಕೇಳ್‌ ಮಾನವರಿಗಿದು ಗೋಚರಿಸಲರಿದು (ಕುವ್ಮಾಉ. ೩-೬೩). 
- ೩. ಅದೃಷ್ಟ ; ವಿಧಿ ; ದೈವ. ೪. ಕಾಮ ; ಮನ್ಮಥ. ೫. ನೀಡುವವನು ; 
ಕೊಡುವವನ್ನು ೬. ವಿಷ್ಣುವಿನ ಹೆಸರುಗಳಲ್ಲಿ ಒಂದು. ೭. ಶಿವನ 
ಹೆಸರುಗಳಲ್ಲಿ ಒಂದು. 110.1 ಕ 
ಎಫಾತೃಕಲ್ಪಿತ (ನಾ). ಬ್ರಹ್ಮನಿಂದ ಸೃಷ್ಟಿಯಾದುದು ; ದೈವನಿಯಮ : 
ವಿಧಾಶೃಕಲ್ಪಿತವೆಂಬ ವಿಷದುಗ್ಗಡಕೆ ಗಾರುಡವೇನ ಮಾಡುವುದು (ಕುವ್ಮಾಸ. ೧೬-೨೬). 
1ಸಂ.] 
ವಿಧಾತೃಯೋಗ (ನಾ). ದೈವಯೋಗ ; ವಿಧಿ : ವಿಧಾತೃಯೋಗದಿಂ ಕಣ್ಮುರುಡಾ 
ದೊಡೇನೊ ಕುರುಡಾಗಲೆವೇಟ್ಟುದೆ ನಿಮ್ಮ ಬುದ್ಧಿಯುಂ (ಪಂಪಭಾ. ೨-೯೧). [ಸಂ.) 
ಎಧಾತೃವಶ (ನಾ). ದೈವಯೋಗ ; ವಿಧಿ ; ಅದೃಷ್ಟ : ಭಂಡಣಧೊಳಟ್‌ದು 
ಪೆಂಡಿರ್ಭಂಡಾರಂ ಪೋದಡದು ವಿಧಾತೃವಶಂ (ಅನಂಪು. ೧೧-೭೦). [50.) 
ವಿಧಾತ್ರ. (ನಾ). ೧. ಬ್ರಹ್ಮ ; ಚತುರ್ಮುಖ : ಮುನ್ನಾ ವಿಧಾತ್ರಂ ಕುಡಲಿರ್ದಂ 
ಕನ್ನೆಯಂ ಪೇಟೆ ನಿನಗಮೆನಗಮೇಂ ದಂದುಗಂ (ಅದಿಪು. ೪-೨೭) ; ಅಬ್ದನಾಗಿಯುಂ 
ಪೆಸರೆಸೆವಬ್ಬಮಂ ಬಲಲಿಪಂಗೆ ಸುಧಾಕರನಾಮಮಂ ವಿಚಾರಿಸದೆ ವಿಧಾತ್ರನಿಂತು- 
ಕುಡಲಕ್ಕುಮೆ ರಾಜಸಗರ್ವದೇಟ್ಸೆಯಂ (ನಳಚಂ. ೨೦೫). ೨. ವಿಧಿ; ದೈವ ; ಅದೃಷ್ಟ :' 
ಅಹೋ ವಿಧಾತ್ರಾ (ವಾಠಾಂ. ಚಿತ್ರಂ] ಸಂಸಾರಮೆಂದಲಾಭಂ ಮಾಡಿ ಬಂದೆಂ 
(ವಡ್ಡಾರಾ. ೯-೨೭). (ಸಂ. ವಿಧಾತೃ) 
ವಿಧಾತ್ರವಶ (ನಾ). ಇ ವಿಧಾತೃವಶ : ಕರವಾಳ ಕಕ್ಕಡೆಯ ಕೊಂತದ ಧಾರೆಗಳುರ್ಚೆ 
ಸಂಯುಗಾವನಿತಳದೊಳ್ಳಿಧಾತ್ರವಶದಿಂ  ನಿಮಗಂ ನಡೆವಂತುಟಾದುದೇ 


(ಗದಾಯು. ೪-೧೮). ([ಸಂ. ವಿಧಾತೃವಶ) 


45] ಎಧಾತ್ರಾಧೀನ (ನಾ). ವಿಧಿಗೆ ಸೇರಿದುದು ; ಅದೃಷ್ಟದ ವಶದಲ್ಲಿರುವುದು: 


ಕೌರವಂಗಾಧೀನವೆನ್ನಯ ತನು ವಿಧಾತ್ರಾಧೀನವೆನ್ನಯ ಜೀವ (ಕುವ್ಶಾಭೀ. ೨-೨೮). [ಸಂ.] 


ವಿಧಾನ 


ವಿಧಾನ (ನಾ). ೧. ವ್ಯವಸ್ಥೆಗೊಳಿಸುವುದು ; ಓರಣ ಮಾಡುವುದು. 
ಪಿ. ವ್ಯವಸ್ಥೆ ; ಒಲೆ. ೩. ರೀತಿ; ಬಗೆ; ಪ್ರಕಾರ: ಆ ಪುರಾಣಕ್ಕಂ ಲೋಕಾಕಾರ 
ಕಢನಮುಂ . . . ತಪೋದಾನವಿಧಾನವ್ಮಾವರ್ಣನಮುಂ ತತ್ಸಲಪ್ರಾಪ್ತಿಪ್ರಕಟನ 
ಮುಮೆಂದಿಂತವಯವಂಗಳೆಂಟಕ್ಕು೦ (ಆದಿ. ೧-೪೨ ಈ); ಧರ್ಮಮೆ ದೇಹಿಗ 


೭೯೦೯ 


(ಮಿ)ಹಪರಶರ್ಮಕ್ಕೆ ನಿದಾನಮದನನೂನವಿಧಾನಂ (ಷುಷ್ಟಪು ೩-೧೦೮). ೪. ನಿಯಮ; | 5 


ಕಟ್ಟಳೆ: ““ವಿಧಿ ವಿಧಾನಮಕ್ಕುಂ'' (ವಸ್ತುಕೋ. ೧೨೦-೧೪); ಅರ್ಕಪಷ್ಕರದಲ್ಲಿ 
ವಿಧಾನದಿಂದ ಮಾಡಿದ ಸ್ನಾವವು ಪಣ್ಮಾತಿಶಯ (ಆಮ. ೩೫). ೫. ಮತಸಂಬಂಧ 
ವಾದ ಆಚರಣೆ ,-ವಿಧಿ. ೬. ಸೃಷ್ಟಿ ; ರಚನೆ ; ನಿರ್ಮಾಣ. ೭. ನಿಯಮಿತ 
ವಾದ ವಿಧಿಗಳ ಅನುಷ್ಠಾನ. ಆ. ಸಾಧನ; ಉಪಕರಣ. ೯. ಕಾನೂನು ; 
ಶಾಸನ. ೧೦. ತಂತ್ರ ; ಉಪಾಯ. ೧೧. ದೈವ; ಅದೃಷ್ಟ. ೧೨. [ವ್ಮಾಕ] 
ಒಂದು ಪದಕ್ಕೆ ಪೂರ್ವಪ್ರತ್ಯಯ ಅಥವಾ ಪರಪ್ರತ್ಯಯವು ಸೇರುವುದು : 
ಪದದಾದಿಯ ಬುತ್ತಕ್ಕಿತ್ವದೆತ್ತದತ್ವದ ವಿಧಾನಮುತ್ತಂ ಬಹುಳಂ (ಕಮದ. ೨೬೮). [ಷಂ] 

ವಿಧಾನಪರಿಷತ್ತು (ನಾ). ರಾಜ್ಯದ ಶಾಸನಮಂಡಲ ; ರಾಜ್ಕದ ಶಾಸನಾಧಿ 
ಕಾರವನ್ನು ಹೊಂದಿರುವ ಸಭೆ : ಒಂದು ರಾಜ್ಯದ ವಿಧಾನಪರಿಷತ್ತಿನ ಸದಸ್ಯರ 
ಒಟ್ಟು ಸಂಖ್ಕೆಯು ಯಾವ ಸಂದರ್ಭದಲ್ಲಿಯೂ ನಲವತ್ತಕ್ಕಿಂತಲೂ ಕಡಮೆಯಾಗಿರ 
ತಕ್ಕುದಲ್ಲ (ಭಾಧಾನ. ೯೧). (೫೦. ವಿಧಾನಪರಿಷದ್‌! 

ವಿಧಾನಪೂರ್ವಕಂ (ಅ). ನಿಯಮಕ್ಕನುಸಾರವಾಗಿ ; ವಿಧ್ಯುಕ್ತವಾಗಿ : ಅತು 
ವಿಧಾನಪೂರ್ವಕಂ ಗತಜೀವೆಯಾಗಿ ಬಂದಿಲ್ಲಿ. . . ಪುಟ್ಟಿದೆ (ಶಾಂತಿಪು. ೪-೬೯ ವ). 

[ಸಂ.1 

ವಿಧಾನಮಂಡಲ (ನಾ). ವ ವಿಧಾನಪರಿಷತ್ತು : ಪ್ರತಿಯೊಂದು ರಾಜ್ಮಕ್ಕಾಗಿಯೂ 
ಒಂದು ವಿಧಾನಮಂಡಲವಿರತಕ್ಕುದು (ಛಾಧಾನ. ೮೯). [ಸಂ.1 

ವಿಧಾನಸಭೆ (ನಾ). ರಾಜ್ಯದ ಚುನಾಯಿತ ಶಾಸಕರ ಸಭೆ : ಪ್ರತಿಯೊಂದು ರಾಜ್ಯದ 
ವಿಧಾನಸಭೆಯೂ ಪ್ರತ್ಮಕ್ಕೆ ನಿರ್ವಾಚನದ್ವಾರ ಆಯ್ಕೆಯಾದ ಈ ಸದಸ್ಮರಿಂದ ಕೂಡಿ 
ರಚಿತವಾಗಿರತಕ್ಕುದು (ಭಾಧಾನ. ೯೦). (ಸಂ. ವಿಧಾನಸಭಾ। 

ವಿಧಾನಸೌಧ (ನಾ). ವಿಧಾನಸಭೆಯು ಸೇರುವ ಸರ್ಕಾರದ ಕಾರ್ಯಾಲಯ, - 
ಭವನ: ಬೆಂಗಳೂರಿನ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ವಿಧಾನಸೌಧವೂ ಒಂದು (ರೂಢಿ). 

[ಸಂ.] 

ವಿಧಾಯಕ (ಗು). ೧. ವ್ಯವಸ್ಥೆಗೊಳಿಸುವ ; ಅಣಿಮಾಡುವ. ೨. ನಿರ್ವಹಿಸುವ ; 
ನೆರವೇರಿಸುವ. ೩. ಒಪ್ಪಿಸುವ ; ವಹಿಸಿಕೊಡುವ. ೪. ವಿಧಿಸುವ ; ಆಜ್ಞೆ 
ಮಾಡುವ : ಆ ಏರ್ಪಾಟಿನಲ್ಲಿ ಎರಡು ಅಂಶಗಳು ಬೆರತುಕೊಂಡಿರುತ್ತವೆ. ಒಂದು 
ವಿಧಾಯಕಭಾಗ, ಇನ್ನೊಂದು ವಿಭೇಯಭಾಗ (ರಾಜತಾ. ೪). ೫. ಸೃಷ್ಟಿಸುವ ; 
ರಚನಾತ್ಮಕವಾದ : ವಿಧಾಯಕಮನೋವೃತ್ತಿಗೆ ಸಾಕಷ್ಟು ಆಸ್ಪದ ಸಿಕ್ಕಿದ್ದರಿಂದ ಅವರ 
ಕರ್ಶೃತ್ವಶಕ್ತಿಯು ವಿವಿಧರೂಪಗಳಲ್ಲಿ ದೃಗ್ನೋಚರವಾಗತೊಡಗಿತು (ರಂಗರೊಲ ೧೩೭); 
ಕೈಸ್ತಜನಾಂಗಗಳು ಅಥವಾ ಪಾಶ್ಚಾತ್ಮರು ಯಾವುದೇ ಕೆಲಸವನ್ನು ಕೈಕೊಂಡರೂ ಅದನ್ನು 
ವಿಧಾಯಕರೀತಿಯಲ್ಲಿ ನಡೆಸಿ ಪೂರ್ತಿಗೊಳಿಸುವುದೇ ಅವರ ವೈಶಿಷ್ಟ್ಯವಾಗಿದೆ (ಪಾತ್ನಾನಿ 
೨೬೩). ಓ. ನಿರ್ಧರಿಸುವ ; ನಿರ್ಣಾಯಕ : ಅತಿದೊಡ್ಡ ವಿಧಾಯಕ ವಿಮರ್ಶಕರೆಂದೂ 
ಶ್ರೀಅರವಿಂದರಿಗೆ ಸ್ಥಾನ ಉಂಟು (ಮತಾಯೋ ೧೪೮). (ನಾ). ೩. ಆಧಿಕಾರ 
ಪೂರ್ವಕವಾಗಿ ನೀಡಿದ ಅಜ್ಜೆ ,-ಆದೇಶ. ೮. ವಿಧಿಸಲ್ಪಟ್ಟುದು ; 
ವಿಧ್ಯುಕ್ತವಾದುದು : ಆ ಸರ್ಕಾರದವರಿಂದ ವಿಧಾಯಕವಾಗಿರುವ ನಮೂನೆಯಲ್ಲಿ 
೬. * ರಿಜಿಸ್ಟರು ಮಾಡಲ್ಪಟ್ಟಿರುವ ಸಂದರ್ಭದಲ್ಲಿ (ಭಾಧಾನ ೫). 4. ಗೊತ್ತುಮಾಡಿರು 
ವುದು ; ನಿಶ್ಚಯ : ರಾಗಗಳಿಗೆ ಒಂದೊಂದು ರಸನಿರೂಪಣೆಯು ವಿಧಾಯಕ 
ವಾಗಿರುವುದೆಂದು ಆಗಲೇ ಹೇಳಿದ್ದೇನೆ. ರಾಗವನ್ನು ಹಾಡಿದಲ್ಲಿ ವಿಧಾಯಕವಾಗಿರುವ 
ರಸವು ಹಾಡುವವರಲ್ಲಿಯೇ ಉದ್ಭವಿಸುವುದೇ? (ಭಾಂಡ. ೫೪೪). ೧೦. ನ್ಯಾಯಬದ್ಧ 
ವಾದುದು; ನಿಯಮಾನುಸಾರವಾದುದು : ನಮ್ಮ ಶಿಕ್ಷೆ ವಿಧಾಯಕವಾಗಿರಬೇಕೇ 
ಏನಾ ವಿಧ್ವಂಸಕವಾಗಿರಬಾರದು (ರಗರೋ ೫೬). ೧೧. ಉಊರ್ಜಿತವಾದುದು ; 
ಜಾರಿಗೆ ಬಂದುದು : ಮೊನ್ನೆ ತಾನೆ ಶಿಕ್ಷೆ ವಿಧಾಯಕವಾಯಿತು (ಫುನರು. ೧೮೭). 


10 


45 


ಎಧಿ 


೧೨. ಮುನ್ನಡೆಸುವಂಥದು : ಸ್ವರವು ತನ್ನ ಕಾರಣವಸ್ತುಗಳಿಗೆ ವಿಧಾಯಕ 
ವಾಗುವುದಿಲ್ಲ, ವಿಧೇಯವಾಗುತ್ತದೆ (ಸೋಕ್ರಮ. ೮೫). ೧೩. ಮುನ್ನಡೆಸುವವನು ; 
ಮುಂದಾಳು : ಈ ಕೋಟಲೆಗಳನ್ನೆಲ್ಲಾ ಒಟ್ಟಿಗೆ ಪೋಣಿಸಿ ""ವಿಧಾಯಕ''ನೆಂಬ 
ಹೆಮ್ಮೆಯ ಹೆಸರನ್ನು ಕುಚ್ಚುಗಟ್ಟಿ, ಈ ಮುಳ್ಳಿನ ಮಾಲಿಕೆಯನ್ನು ಒಬ್ಬಾತನ ಕೊರಳಿಗೆ 
ಹಾಕಿಬಿಟ್ಟರು. ಈ ವಿಧಾಯಕನಿಗೆ ಸಂಘದ ಅಭಿವೃದ್ಧಿಯ ವಿಷಯದಲ್ಲಿ ಹೇರಳವಾದ 
ಆಸಕ್ತಿಯಿತ್ತು (ನಂಟರು. ೨೭). 

ಎಧಾರಣ (ನಾ). ೧. ಪ್ರತ್ಮೇಕಿಸುವಿಕೆ ; ವಿಭಾಗಿಸುವಿಕೆ. ೨. ತಡೆಹಿಡಯುವಿಕೆ ; 
ಅಡ್ಡಿಪಡಿಸುವಿಕೆ ; ನಿರೋಧಿಸುವಿಕೆ. ೩. ಸಹಿಸುವಿಕೆ ; ತಾಳುವಿಕೆ. 
೪. ಆಧಾರ ; ಅವಲಂಬನೆ : ಈತನೇ ಸರ್ವೇಶ್ವರನು. .. ಈತನೇ ಈ ಲೋಕಗಳು 
ಸಂಭೇದವಾಗದಿರುವುದಕ್ಕೆ ಕಾರಣನಾದ ವಿಧಾರಣವಾದ ಸೇತು ಎಂದು ಹೇಳಿದೆ 
(ಬ್ರಹ್ಮಾ. ೪೧೮). (ಸಂ. 

ಎಧಾವಂತ (ನಾ). ವೇತನಕ್ಕಾಗಿ ದುಡಿಯುವ ವ್ಯಕ್ತಿ ; ಕೂಲಿಗಾಗಿ ದುಡಿಯುವ 
ವ್ಯಕ್ತಿ : ಸಂಜೀವನವ ತಂದೆನೆಂದಡೆ ಅದು ಬಂದ ಠಾವಿಲ್ಲದೆ ಕಾಮಧೇನುವ 
ಕಟ್ಟಿದೆನೆಂದಡೆ ಅದು ಹುಟ್ಟಿದ ಡಾವಿಲ್ಲದೆ ಇಷ್ಟನಟರಿಯದೆ ವಿರಕ್ತನಾದೆನೆಂಬ 
ವಿಧಾವಂತರ [ಬಾಠಾಂ. ವಿಧಾಂತರ। ಕತ್ತೆಗಾಹಿಯ ಮಾತು ಬೇಡ (ಕೋಲಶಾಂ. 
೧೪-೪೩); ವಿಧಾವಂಶನಲಿ ಮಂತ್ರಾಲೋಚನೆಯ ಸಂಜನಿಸಿ ಹರಹಿನೊಳಳಿಯೆಲೇ 
ಭೂಪಾಲ (ಕುವ್ಮಾಸ. ೧-೪೦). (ಸಂ. ವಿಧಾವತ್‌। 

ಎಧಿ (ನಾ). ೧. ಕಟ್ಟಳೆ ; ಆಜ್ಞೆ ; ಆದೇಶ : ಮಧುಮದ್ಮದ ಬಸನಿಗ ಕುಡಿ 
ಮದಾವಮದ್ಧವಮಾನೆಂದು ಸಪ್ತ್‌ದಾತುದ್ರವಮಂ ವಿಧಿಯಿಂ ತಂದೆಆೌವರ್‌ 
(ಸುಕುಮಾ. ೧-೪೩). ಪ. ನಿಯಮ ; ನೀತಿ : ಮತ್ತೀಭವಧಪ್ರಚಂಡ ಯಮದಂಡವದೇಂ 
ಮುಣ್ಣುದೆ ಪಿಪೀಲಿಕಾವಧವಿಧಿಯಂ (ಜಗಎ. ೨-೫೪). ೩. ಕಾಯದೆ ; ಕಾನೂನು ; 
ಶಾಸನ : ಬಾಂದುಹಾಕುವುದಕ್ಕೆ ಏನಾದರೂ ವಿಧಿಗಳುಂಟೆ ? (ಭೂಮಿಅ. ೨೩); 
ವಿದ್ಯಾರ್ಥಿಗಳಿಂದ ಸುಂಕ ತೆಗೆದುಕೊಳ್ಳಬೇಕೆನ್ನುವುದಕ್ಕೆ ವಿಧಿ ಎಲ್ಲಿದೆ? (ಹಸುಹೊ. ೧೯). 
೪. ಧಾರ್ಮಿಕಪ್ರಕ್ರಿಯೆಗಳನ್ನು ತಿಳಿಸುವ ಗ್ರಂಥ ; ವೇದ : “ವಿಧಿ ವೇದಂ'' 
(ವಸ್ತುಕೋ. ೧೨೦-೪). ೫. (ಹೀಗೆಯೇ ಮಾಡಬೇಕೆಂದು ಶಾಸ್ತ್ರದಲ್ಲಿ 
ಹೇಳಿರುವ) ಕರ್ಮ; ನೇಮ; ಸಂಪ್ರದಾಯ : ವಿಧಿ ನಿಷೇಧ ಜನನಿ ಜನಕ 
ಕುಲಗೋತ್ರ ಜಾತಿ ಭೇದಾಭೇದ ಸ್ಪರ್ಗನರಕಾದಿ ಭಯವೇನೂ ಇಲ್ಲ (ಸಕವ.ಕ. 1 
೨೬೬-೬೪) ;ವಿಧಿ ನಿಷೇಧಗಳೆರಡುಮರಿಯದೆ ಮಧುವಿರೋಧಿಯ ಪಾದಕರ್ಷಿಸು (ಹಜಾರ. 
೧8-೬೧). ಓ. ಕ್ರಮ ; ರೀತಿ ; ಬಗೆ : ಉಪಚಿತವಿಧಿ ದಾತೃದ್ರವ್ಮಪಾತ್ರ 
ಫಲಭೇದದಿಂದಮಯ್ಲು ತೆಆಂ ಭಾವಿಪೊಡನ್ನದಾನಮದಜೊಳ್‌ ಪ್ರಪಂಚಿಪೊಡೆ 
ವಧಿಯದೊಂದೆ ನವವಿಧಮಕ್ಕುಂ (ಚಂದ್ರಪು ೩-೨೯) ; ಕಾಳಗದ ಕಥೆಯಲ್ಲ ವಿಷಯಗಳೇ 
ಳಿಗೆಯ ವಿಧಿಯಲ್ಲ (ಪ್ರಭುಲೀ ೧-೧೨). ೭. ಸೃಷ್ಟಿಕರ್ತ ; ಬ್ರಹ್ಮ ; ಚತುರ್ಮುಖ : 
ದರ್ವೀಕರನ ಡಾಡೆಯಂ ಕಿಳ್ತವಧಿ ವಿಧಿಗಳಿರ್ವರ್ಗೆ ತೊಳ್ತುಗೆಲಸವನಿತ್ತು 
(ಪದ್ಮರಾ. ೨-೧೭); ಇದು ವಿಧಿ ವಿಷ್ಣುಗಳ ವಾದಮಂ ಮಾಣಿಸಿದಗ್ಗದ ಪರಬೊಮ್ಮಂ 
(ರಉಾಜತೇ ೧೩-೪೯). ೮. ವಿಷ್ಣು: ""ಸನಾತನಃ ಅಜಿತ೩ (ಜಿನಃ), ಶಂಭು ವಿಧಿಃ 
ಎ ಎ ೬ ಪುರುಷೋತ್ತಮಃ -- ಈ ೧೧ ನಾರಾಯಣನ ಪೆಸರ್‌'' (ಹಲಾಯು. ೬-೨೬). 
೯. ಒಳ್ಳೆಯ ಮನುಷ್ಯ ; ಸಂಭಾವಿತ. ೧೦. ತಿಳಿದವನು ; ಬಲ್ಲವನು. 
೧೧. ಕವಿ. ೧೨. ಗುಂಪು ; ಮೇಳ. ೧೩. ಹೊತ್ತು ; ವೇಳೆ ; ಕಾಲ: 
""ಉಲದೊಳು ಕೂಟದೊಳು ವಿಧಿಯೆಂದೆನಿಕ್ಕುಂ'' (ಮಂಗರಾ. ೧೪೨-೧೯) ; 
ಕಾಲದೊಳೆಂಬುಜಾಸನನೊಳ್‌ ಉತ್ತಮನೊಳ್‌ ಕವಿಯೊಳ್‌ ವಿಧಾನದೊಳ್‌ 
ಮೇಳದೊಳುಂ ವಿಚಕ್ಷಣನೊಳ್‌ ಶ್ರುತಿಯೊಳ್‌ ವಿಧಿಶಬ್ದಮಕ್ಕುಂ'' (ನಾನಾರ. ೨೨). 
೧೩. ವೈದ್ಯ, ೧೪. ದೈವ ; ಹಣೆಬರಹ ; ಅದೃಷ್ಟ : ಆರುಂ ಕೊಲಲಾರ್ಪರೆ 
ಸಾಯದರಂ ಲಲಾಟದೊಳ್‌ ವಿಧಿಯ ಬರೆದ ಲಿಪಿ ಜಲಲಿಪಿಯೇ (ಪಂರಾಮೂ ೩-೩೧) ; 
ಬದುಕು ಜಟಕಾಬಂಡಿ, ವಿಧಿಯದರ ಸಾಹೇಬ (ಮಂಕುಕ. ೬೦೦). ೧೫. ಆನ್ಕಮಾರ್ಗ ; 
ಗತ್ಯ್ಮಂತರ ; ನಿರ್ವಾಹ : ಮನೋವಿಜ್ಞಾನಕ್ಕೂ ಅಧ್ಯಾತ್ಮವಾದಕ್ಕೂ ಗೂಢ 
ಸಂಬಂಧವಿದೆ. ಇವೆರಡು ಅಧ್ಯಯನವನ್ನು ನಾವು ಪರಸ್ಪರ ಹೊಂದಿಸಿಕೊಂಡು 


(ನಂ.1 


ವಿಧಿಕೃತ 


ಮಾಡಿದಲ್ಲದೆ ವಿಧಿಯಿಲ್ಲ (ಜೀವಾತ್ಮ. ೪೩). ೧೬. ಗತಿ ; ಅವಸ್ಥೆ ; ಪರಿಸ್ಥಿತಿ : 


ಪರಸ್ತ್ರೀ ಪರಧನವೆಂಬೀ ಜೂಬಿಂಗಂಜುವೆ ಮುನ್ನಂಜದ ರಾವಣನೇವಿಧಿಯಾದ (ಬಸವ. 
೪೪೬). ೧೭. [ವ್ಯಾಕ] ಧಾತುವಿನ ವಿಧಿ, ನಿಷೇಧ ಮತ್ತು ಸಂಭಾವನೆ ಎಂಬ 
ಮೂರು ರೂಪಗಳಲ್ಲಿ ಒಂದು ; ಆಜ್ಞೆ, ಇಚ್ಛೆ ಮುಂತಾದ ಭಾವನೆಗಳನ್ನು 
ಸೂಚಿಸುವ ರೂಪ : ಪುಗೆ ದದಪವಕಾರಂ ವಿಧಿಯ ಗೆಕಾರಂ ವರ್ತಮಾನಕಾಲದ 
ಗುಂ ಧಾತುಗೆ ಅಳಕುಳ ರೇಘಾಂತಕ್ಕೊಗೆಗುಂ ಶಿಧಿಲತ್ಸಮಗುರುಪೂರ್ವಸ್ಥಿಶಿಯಿಂ (ಶವದ. 
ಇ) ; ಇಲ್ಲಿ "ಹೊರಡು' ಎಂಬುದು ಕ್ರಿಯೆ ನಡೆಯಬೇಕೆಂದು ಅಪ್ಪಣೆಮಾಡುತ್ತದೆ 
(ವಿಧಿಸುತ್ತದೆ) . . . ವಿಧಿ, ನಿಷೇಧ, ಸಂಭಾವನೆ -ಇವು ಒಂದು ಕ್ರಿಯೆಯ ವಿಷಯದಲ್ಲಿ 
ಮಾತಾಡುವಾತನ ಅಭಿಪ್ರಾಯವೇನು ಎಂಬುದನ್ನು ತಿಳಿಸುತ್ತದೆ (ಮಧ್ಮಮ. ೭೩). 
ಎಧಿನಿಪೇಧ ನ ನಿಯಮ ಮತ್ತು ಆಡ್ಡಿ: ಮಡಿಯುಟ್ಟ ವಿಧಿನಿಷೇಧಾದಿಗಳ ದೋಷ 

ನೆರೆವ ಪೊರ್ದದೆ (ನವಮೋ ೨-೩೭); ಅಲ್ಲಿಯ ಹೆಣ್ಣುಮಕ್ಕಳಂತೆಯೇ ಈ ಹರಟೆಗಾದರೂ 
ಮುನ್ನುಡಿಯ ಕುಂಕುಮದ ಸೌಭಾಗ್ಯದ ವಿಧಿನಿಷೇಧವೇಕೆ ? (ನಿರಾಭ. ೧೧೭). [ಸ೦.] 

ವಿಧಿಕೃತ (ನಾ). ಹಣೆಬರಹ ; ದೈವಗತಿ : ಯುವತೀನಿರ್ಮಾಣನಂ ಕರ್ಮದ 
ವಿಧಿಕೃತಮೇಂ ಬಾಟ್ತೆ ಲೋಕತ್ರಯಾಜಿಷ್ಣುವನೆನ್ನಂ ಭೂಪನಂದಂ ತೃಣವೆನೆ ಲಛಘುವಂ 
ಮಾಡಿತು (ಪುಷ್ನಪು. ೩-೨೩); ಅಹಂಕಾರಮುಂ ಪೋಯ್ತು ವಿಧಿಕೃತ ಮಾರದಾಯ್ತು 
(ವೆಂಕಾರಾ. ೨-೯-೫). [ಸಂ.] 

ವಿಧಿಕ್ರಿಯೆ (ನಾ). (ವ್ಯಾಕ] ವಿಧ್ಯರ್ಥಕಕ್ರಿಯಾಪದ : ವರ್ತಮಾನಕ್ರಿಯೆಯುಂ' 
ವಿಧಿಕ್ರಿಯೆಯುಂ ಮುಧ್ಮಮಪುರುಷಕ್ರಿಯೆಯುಂ ಉತ್ತಮಪುರುಷಕ್ರಿಯೆಯುಂ 
ಕೃಲ್ಲಿಂಗಮಾಗವು (ಶಮದ. ೭೬ ವೃತ್ತಿ). [ಸಂ. ವಿಧಿಕ್ರಿಯಾ] 

ವಿಧಿಜ (ನಾ). ೧. ಸರಿಯಾದ ಕ್ರಮವನ್ನು ತಿಳಿದವನು. ೨. ಧಾರ್ಮಿಕ 
ಆಚರಣೆಗಳನ್ನು ಬಲ್ಲ ಬ್ರಾಹ್ಮಣ. ೩. ಅಡುಗೆಯವನು; ಬಾಣಸಿಗ : 
““ಆರಾಳಿಕಂ ಪಲ್ಲವಸೂದ ಸೂಪಕಾರಾಹ್ಹಯಂ ಬಾಣಸಿಗಂ ವಿಧಿಜ್ಜಂ ಪೌರೋಗವಂ 
ಸೂಪಮಹಾನಸಾಧಿಕಾರಸ್ಥಿತಂ ಭಕ್ತಿಗುಣಾನುರಕ್ತ೦'' (ವಸ್ತುಕೋ. ೬೦-೫೨). [ಸಂ.] 

ವಿಧಿದಪ್ಟು (ಕ್ರಿ). ನಿಯಮವನ್ನು ಮಾರು; ಕಟ್ಟಳೆಯನ್ನು ಉಲ್ಲಂಘಿಸು: 
ಸ್ಕೂಸರಸು . . . ವಿಧಿದಪ್ಪಿ ಆಳ್ವನಯ್‌ (ಬದ್ಧಪ್ರ ೧೦-೧೪೯). (ವಿಧಿ * ತಪ್ಪು) 

ವಿಧಿದಾನ (ನಾ). [ಜೈನ] ಐವತ್ತುಮೂರು ಗರ್ಭಾನ್ವ್ಯಯಕ್ರಿಯೆಗಳಲ್ಲಿ 
ಮೂವತ್ತೈದನೆಯದು ; ತನ್ನನ್ನು ಪೂಜಿಸಿದ ದೇವತೆಗಳನ್ನು ಸತ್ಕರಿಸಿ, 
ವಿಧಿವತ್ತಾಗಿ ದಾನಮಾಡುವುದು : ಆದಾನ ಪ್ರೀತಿ ಸುಪ್ರೀತಿ . . . ವಿಧಿದಾನ 
ಸುಖೋದಯೆಲದ್ರ ತ್ಕಾಗಾವತಾರ . .. ವಿಷಾರಯೋಗ್ಯ ತ್ಮಾಗನಿರ್ವೃತಿಯೆಂಬಯ್ಚತ್ತು 
ಮೂಜು ಗರ್ಭಾದಿ ನಿರ್ವಾಣಪರ್ಯಂತಂಗಳಪ್ಪ ಗರ್ಭಾನ್ವಯಕ್ರಿಯೆಗಳುಂ 
(ಆದಿತಿ. ೧೫-೧೫ ವ) ; ಇಂದ್ರಾಭಿಷೇಕವುಳ್ಳವನು ತನ್ನ ಸ್ಥಾನದಲ್ಲಿರುವ ಸಕಲದೇವತೆಗಳಿಗೂ 
ಅವರವರ ಪದವಿಗಳಂ ಕೊಟ್ಟು ಸುಖವಾಗಿ ತನ್ನನುಜ್ಞೆಯೊಳಿರಿಸಿಕ್ಕೊಂಡಿರುವದೇ 
ವಿಧಿದಾನವೆಂಬ ೩೫ನೇ ಕರ್ಮವು (ಪುರುಚ. ೨೧೨). |ಸಂ.] 

ವಿಧಿಷೂರ್ವ (ಅ). ನಿಯಮಾನುಸಾರವಾಗಿ ; ವಿಧ್ಯುಕ್ತವಾಗಿ : ಕುಲವಿದ್ಮಾದಿ 
ನಿಜಾನ್ವಯಪ್ರಕೃತಿಯೊಳ್‌ ತಜ್ಜಾತಿವಿದ್ಕೋತ್ಕರಂ ಕುಲವೆಣ್ಣೊಳ್‌ ವಿಧಿಪೂರ್ವ ಸಾಧಿತ 
ಮಹಾಮಂತ್ರವ್ರಜಂ («ಶಾಂತಿಪು. ೫-೧೩). (ಸಂ. 

ವಿಧಿಷಪೂರ್ವಕ (ನಾ). ನಿಯಮಬದ್ಧವಾದುದು ; ವಿಧ್ಯುಕ್ತವಾದುದು : 
ವಿಧಿಪೂರ್ವಕದಿ ಸದಮಲ ಮೂಲಗುರುಗಳ ನಾಮದಿಂದಲಿ ವದಗಿ ನಮಸ್ಕರಿಸಿ 
(ಎಸಾಸು. ೧೦೮-೪); ಭೀಷ್ಮನು ತನ್ನ ಮೊಮ್ಮಕ್ಕಳನ್ನು ಅವನಲ್ಲಿ ವಿಧಿಪೂರ್ವಕವಾಗಿ 
ಶಿಷ್ಕವೃತ್ತಿ ಕೈಕೊಳ್ಳುವಂತೆ ನೇಮಿಸಿದನು (ವಚಭಾ. ೧೮). [ಸಂ.] 

ವಿಧಿಪೂರ್ವಕಂ (ಅ). ವ ವಿಧಿಪೂರ್ವ : ವಿಧಿಪೂರ್ವಕಮಾತ್ಮಗದಾಯುಧಮಂ 
ದೈವಿಕಮನೆತ್ತಿ ಹನುಮಂ . . . ಪೊಯ್ದ೦ (ಪಂರಾಮಾ. ೧೧-೬೯). [ಸಂ.] 

ಎಧಿಪ್ರೇರಿತ (ನಾ). ದೈವದಿಂದ ಪ್ರಚೋದನೆಗೊಂಡವನು ; ವಿಧಿಯಿಂದ 


ನಿಯಮಿತನಾದವನು : ಮಾದ್ರಿಯು ತಾನು ಎಷ್ಟು ತಡೆದರೂ ಪಾಂಡುವು 
ಸುಮ್ಮನಾಗಲಿಲ್ಲವೆಂದೂ ವಿಧಿಪ್ರೇರಿತನಾಗಿಯೇ ಹಾಗೆ ನಡೆದುಕೊಂಡನೆಂದೂ 


ಉತ್ತರಕೊಟ್ಟಳು (ವಚಭಾ. ೧೪). [ಸಂ.] 


೭೯೧೦ 


- 
ಟಾ 


ವಿಧಿವಾದ 


ವಿಧಿಯಿಸು "ವಿಧಿಸು' ನೋ. 

ವಿಧಿರೂಪ (ನಾ). ಎ ವಿಧಿ ೧೭ : ವಿಚಾರ ಮಾಡಿದರೆ, ವಿಧಿರೂಪಗಳನ್ನು ಬಿಟ್ಟರೆ 
ಮಿಕ್ಕ ಪೂರ್ಣಕ್ರಿಯೆಗಳೆಲ್ಲಾ ನಾಮಪದಗಳೇ ಆಗಿವೆ (ಕಡ. ೩೧). |ಸಂ.] 

ಎಧಿಲಿಖತ (ನಾ). ಹಣೆಬರಹ ; ದೈವಲೀಲೆ : ವಿಧಿಲಿಖಿತಕ್ಕೆ ಅನುಸಾರವಾಗಿ 
ನಾವು ನಡೆಯಬೇಕಾಗುವದರಿಂದ . . . ತಪ್ಪುತಡೆಗಳಿಗೆ ಎಡೆಯುಂಟಾಗಿ, ಅವೂ ಮತ್ತು 
ಸಂಬಂಧಿಸಿದ ವ್ಯಕ್ತಿಯೂ ನಿಮಿತ್ತಮಾತ್ರವಾಗಿ ಉಳಿಯಬೇಕಾಗುತ್ತದೆ (ಹೇಮಂತ. ೧೪೧) ; 
ವಿಭೀಷಣನು ವಿಷಣ್ಣವದನನಾಗಿ ಈ ವಿಧಿಲಿಖಿತವನ್ನು ತಪ್ಪಿಸುವ ಉಪಾಯವನ್ನು ಚಿಂತಿಸಿ 
ಕೊಲೆಗಡಕರನ್ನು ಕರೆಸಿ ಜನಕದಶರಥರೀರ್ವರನ್ನು ಕೊಂದುಬರುವಂತೆ ಆಜ್ಞಾಪಿಸುವನು 
(ಸಾಹಿಸ, ೮೬). ([ಸಂ.] 

ವಿಧಿಲಿಪಿ (ನಾ). ಇ ವಿಧಿಲಿಖಿತ: ತಪ್ಪದೆ ರಣಮುಖದೊಳ್ಳುಂತಪ್ಪದಟರನಿಸೆ 
ಮಹಾರಥರ್ಜವನಾಳಂತಪ್ಪ ಕಣೆ ರೋಮರೋಮಂದಪಷ್ಪದೆ ನಾಂಟಿದುವು ಸೀಂಟಿದುವು 
ವಿಧಿಲಿಪಿಯಂ (ಪಂರಾಮಾ. ೧೩-೭೧); ಆ ಕಾರ್ಯವು ನಿನ್ನ ಮುಖಾಂತರವಾಗಿಯೇ 
ಆಗಬೇಕೆಂದು ವಿಧಿಲಿಪಿಯಿದ್ದರೆ ಅದನ್ನಾರು ತಪ್ಪಿಸಬಲ್ಲರು ? (ಸಾವಿತ್ರಿ, ೨). [ಸಂ.] 

ಎಧಿಲೀಲೆ (ನಾ). ಅದೃಷ್ಟದ ಅಟ ; ದೈವಮಾಯೆ : ಕೊಳ್ಳಿದಂ . . . ಹಸುಗೆ 
ನೀಡಂಶಂಗಳಂ ಸತಿಯರ್ಗೆ ಗೆಲ್ವುದಾ ವಿಧಿಲೀಲೆಯುಂ (ಶ್ರೀರಾಮಾ. ೧೪-೩೫೯). 

[ಸಂ. ವಿಧಿಲೀಶಾ। 


ವಿಧಿವಂತ (ನಾ). ಕಟ್ಟಳೆಗಳನ್ನು ಅನುಸರಿಸುವವನು ; ಸಂಪ್ರದಾಯಗಳನ್ನು 


25 


30 


ಪಾಲಿಸುವವನು : ಉದುಭಟನೆನಿಪ್ಪ ಮಹಂತನಿಪ್ಪನು ಭೋಜರಾಜೋತ್ತಮನ 
ಗುರುವಾಗಿ ಶಾಂತದಿಂ ಶಿವದೀಕ್ಷೆಯಂ ವಿಧಿವಂತನಾಗಲು ಕೊಟ್ಟು (ಒಸಪು. ೫೬-೬). 
[ಸಂ. ವಿಧಿವತ್‌] 
ವಿಧಿವಡು (ಕ್ರಿ . ಹಣೆಬರಹದಲ್ಲಿರುವುದನ್ನು ಅನುಭವಿಸು ,-ಭೋಗಿ 
ದೇವಗಶಿಯಲ್ಲಿ ಪೆಸೆರ್ವೆತ್ತೀ ವಿಧುಗಂ ಕಾಲವಶದೊಳಿಂತಾಯ್ತಾಮಿನ್ನೀ as 
ಳಾಗದದೇವಿಧಿವಟ್ಟಪೆವೊ (ಚಂದ್ರಪು. ೯-೮). (ವಿಧಿ * ಪಡು] 
ಎಧಿವತ್ತು (ನಾ). ನಿಯಮಬದ್ಧವಾದುದು ; ಕಟ್ಟಳೆಗೆ ಅನುಸಾರವಾದುದು : 
ವರ್ಣಗಳೂ ವರ್ಣಧರ್ಮಗಳೂ ವಿಧಿವತ್ತಾದುವುಗಳು (ಭಾರದ. ೧೧೭). 
ವಿಧಿವತ್ತಾಗಿ ಎ ೧. ನಿಯಮವನ್ನು ಅನುಸರಿಸಿ ; ನಿಯಮಾನು 
ಸಾರವಾಗಿ : ಕನ್ನಡ ಅಧ್ಮಯನಸಂಸ್ಕೆಯ ಆಶ್ರಯದಲ್ಲಿ ವಿಶ್ವಕೋಶದ ಕೆಲಸ 
ನ ನಡೆಯತೊಡಗಿದ್ದು ಕಳೆದ ಆರುತಿಂಗಳಿಂದ (ಕವಕೋ 1,೫. ಪೀಠಿಕೆ). 
೨. ಶಾಸ್ತ್ರಗ್ರಂಥದಲ್ಲಿ ಹೇಳಿರುವಂತೆ ; ವಿಧ್ಯುಕ್ತವಾಗಿ : ಅವರ ವಿವಾಹವು 
ವಿಧಿವತ್ತಾಗಿ ಆಯಿತು (ರೂಢಿ). (ಸಂ. ವಿಧಿವತ್‌] 


ವಿಧಿವಶ (ನಾ). ದೈವದ ಅಂಕೆ ; ವಿಧಿನಿಯಮ : ಫಣೀಂದ್ರಪತಾಕಾ ವಿಧಿವಶದೆ 


ನಿನಗಮಾ ಪರಿಯಾಯ್ತೆ (ಗದಾಯು. ೯-೨೨) ; ಎನ್ನ ಪಗೆಯಾದೊಡಂ, ವಿಧಿವಶದೆ ಕಾಲ್‌ 
ತೊಡರ್ದು ಬಿಟ್ನಿಂಗೆ ಮಜುಗುವೆನ್‌ (ಅಶ್ವತ್ಥಾ. ೬-೧೦೯). 


ವಿಧಿವಶವಾಗು ಎ (ಆಲಂ) ಸಾಯು ; ಗತಿಸು : ಹತ್ತುದಿನಗಳ ಹಿಂದೆ 
` ಶ್ರೀಯುತರು ವಿಧಿವಶವಾದರು (ರೂಢಿ). (ಸಂ.] 
ಎಿಧಿವಾಕ್ಕ (ನಾ). ಇಂತಿಂಥದನ್ನು ಮಾಡಬೇಕೆಂದು ಆದೇಶಿಸುವ ಮಾತು : 


ವೇದವಾಕ್ಕವಿಚಾರವೆಂತೆನಲಾದಿಯಲಿ ವಿಧಿವಾಕ್ಕವಾ ಬಳಿಕಾದುದೆಸೆ ನಿಷಿದ್ಧವಾಕ್ಕವದು 
(ಗಗತಾ ೨೨-೫); ತ್ರಿಗುಣಾತ್ಮಕವಾದ ಚತುರ್ವೇದಂಗಳಲ್ಲಿಯು ವಿಧಿವಾಕ್ಕ ನಿಷೇಧವಾಕ್ಕ 
ಸಿದ್ಧಾಂತವಾಕ್ಕಮಾಗಿರ್ಪವವರಲ್ಲಿ ಸಕಲಧರ್ಮಕರ್ಮಂಗಳ ನಿಯಮಿಸುವುದೇ 
. ವಿಧಿವಾಕ್ಕವೆನಿಸುವದು (ನಾನಾಗು. ೨೯-೯). ಸಂ.) 
ವಿಧಿವಾದ (ನಾ). ೧. ಹೀಗೆಯೇ ಆಗುತ್ತದೆ ಎಂದು ಹೇಳುವ ವಾದ ; 
ನಿರ್ಣಯವಾದ : ಈ ವಿಧಿವಾದವೆಂಬುದೇನು? ಪ್ರತಿಯೊಂದು ವಸ್ತುವೂ ಯಾವುದೋ 
ಒಂದು ವಿಧಿಯಿಂದ ಒಂದು ನಿಶ್ಚಿತವಾದ ಹಾದಿ ಹಿಡಿದು ಸಾಗುತ್ತಿದೆ ಎಂಬುದು 
(ಬಾಲಪ್ರ, ವೇದಗಳಲ್ಲಿಯ ಒಂದು ಭಾಗ ; ನೇಮಗಳನ್ನು 
ಪಾಲಿಸುವಂತೆ ಹೇಳುವ ವಾದ : ಆ ವೇದಂಗಳಾದೊಡೆ ವಿಧಿವಾದ ಅರ್ಥವಾದ 
`' ಮಂತ್ರವಾದ ನಾಮಧೇಯಂಗಳೆಂಬ ನಾಲ್ಕುಭೇದದಿಂ ಸಮಸ್ತಧರ್ಮಂಗಳಂ 


11, ೧೩೬೭). ೭. 


ಎಧಿವಾಹನ 


ಬೋಧಿಸುತಿರ್ಪವವಟಲ್ಲಿ ರಾಜಾಜ್ಞೆಯಂತೆ ಪುರುಷರುಗಳಂ ನಿಷೇಧದತ್ತಣಿಂ ತಿರುಗಿಸಿ 
ಧರ್ಮವೇ ಮಾಡಲಕ್ಕುದೆಂಬುದೇ ವಿಧಿವಾದವೆನಿಸುವುದು (ವಿವೇಕ. ೪). (ಸಂ.] 

ವಿಧಿವಾಹನ (ನಾ). ಬ್ರಹ್ಮನ ವಾಹನ ; ಹಂಸ ಅ ವನಂ. . . ವಿರಓಿಯಯೆ 
ವಿಧಿವಾಹನದಂತೆ ವಿಕಳಧ್ವನಿವಿಳಸಿತಮುಂ . . . ಎನಿಸಿದುದು (ರಾಜಶೇ ೨-೭೮ ವ). 

[ಸಂ.] 

ವಿಧಿವಿಷರ್ಯಾಸ (ನಾ). ದೈವದ ಪ್ರತಿಕೂಲಸ್ಕಿತಿ ; ಅದೃಷ್ಟದ ಏರುಪೇರು : 
ಉದಾರಮನಸ್ಕರೂ ದೈವಭಕ್ತರೂ ಆದ ನಿಮಗೆ ಎಂಥ ಕಷ್ಟ ಬಂತು! ಇದು ಏನು 
ವಿಧಿವಿಷರ್ಯಾಸ! (ವಚಭಾ. ೧೦೯). [ಸಂ.1 

ವಿಧಿವಿಹಿತ (ಗು). ೧. ದೈವದಿಂದ ನಿಯಮಿಸಲ್ಪಟ್ಟ : ಕರ್ಮವಾವುದು ವಿಧಿವಿಹಿತ 
ದುಷ್ಕರ್ಮವಾವುದು (ಕುವ್ಮಾಉ. ೪-6೪). (ನಾ). ೨. ದೈವದಿಂದ ನಿಯಮಿಸ 
ಲೃಟ್ಟುದು ; ದೈವಾಧೀನವಾದುದು : ಜೀವಧಾರಣೆ ಪೋಷಣೆಗಳಿಗೋಸ್ಕರವೆ 
ಮಾಡಬೇಕಾದ ಹೋರಾಟ ಅನಿವಾರ್ಯ ; ವಿಧಿವಿಹಿತ (ಬಕ್ಸಾರ. ೧. ಪಿಕ). [ಸಂ.1 

ವಿಧಿವೃತ್ತ (ನಾ). [ಛಂದ] ವರ್ಣಛಂದಸ್ಸಿನಲ್ಲಿ ಪ್ರಸಿದ್ಧವಾದ ಇಪ್ಪತ್ತಾರು 
' ಬಗೆಯ ಛಂದಸ್ಸುಗಳಲ್ಲಿ ಹದಿನೈದನೆಯ ಅತಿಶಕ್ಟರಿ ಎಂಬ ಛಂದಸ್ಸಿನ 
ಒಂದು ವೃತ್ತ : ಸಜಸಂಸಯ ನೆರೆದಿರಲ್‌ ವಿಧಿವೃತ್ತಮಕ್ಕುಂ (ಕೈಪಿಡಿ. ೮). ([ಸಂ.] 

ಎಧಿಸು, ವಿಧಿಯಿಸು (ಕ್ರಿ). ೧. ಆಜ್ಞಾಪಿಸು ; ಆದೇಶಮಾಡು : ಆ ಸಭೆಯವರು 
ಸಾಕ್ರತಿಸನು ನಾಸ್ತಿಕನೆಂದು ನಿರ್ಣಯಿಸಿ ವಿಷಕುಡಿಸಿ ಅವನನ್ನು ಕೊಲ್ಲಬೇಕೆಂಬ 
ಶಿಕ್ಷೆಯನ್ನು ವಿಧಿಸಿದರು (ಮುಂಬಡು. ೪-೧೮೨). ೨. ನಿಯಮಿಸು ; ಅನುಸರಿಸುವಂತೆ 
ಮಾಡು : ತರುಣ ಕುರಂಗಧರಧರಭಕ್ತರಾಚಾರಂಗಳಿಂತಹವೆಂದು ತತ್ತಾಪಸರು 
ವಿಧಿಸಲೈ (ಬಸಪು. ೪೩-೮೨); ಒಂದು ನಿರ್ದಿಷ್ಟ ಭೂಭಾಗವನ್ನು ಗೋಗ್ರಾಸಕ್ಕೆ 
ಪ್ರತ್ಮೇಕವಾಗಿ ಇರಿಸಲೇಬೇಕೆಂದು ಮನುಮುನಿಯು ಶಾಸನವನ್ನೇ ವಿಧಿಸಿದ್ದನು (ಗೋಗ್ರಾಸ 
೧೦೩). ವಿಧಿಯಿಸು : ೨. ಗೊತ್ತುಮಾಡು : ಆವರಿಸೆ ಕೂಸುತನ ಮುಪ್ಪಾವಳಿಯುಂ 
ತನುಧನಗಳಿಂ[ಪಾಕಾಂ. ಜೌವನಮುಂ ಮುಪ್ಪುಮಂತಅಳಿಂ|ದಿನ್ನೆವರಂ ಮೂವಣ್ಣಂ ಬರೆ 
ರೂಪಪರಾವರ್ತನವಿಧಿಯಿನವರ್ಗೆ ವಿಧಿ ವಿಧಿಯಿಸುಗು೦ (ಅದಪು. ೨-೯೨). 


(ವಿಧಿ * - ಇಸ್ಮು! 
ಎಧು (ನಾ). ೧. ತಿಂಗಳು ; ಚಂದ್ರ : ವಿಷಮಬಾಣನ ತೀವ್ರಶರಾನಳಾರ್ಚಿಗಳ್‌ 


ತಗುಳುವೆನಲ್ಕೆ ತೋರ್ಪುವು ತಮಸ್ಸಿನಿಗಳ್‌ ವಿಧುವಿಪ್ರಲಂಭದಿ೦ (ಕಾದಂಪೂ. ೩೦೨); 

ವಿಧು ವಿಂದಂ ವಿಬುಧೋತ್ಕರಪ್ರಿಯಕರಂ ತೀವ್ರಾಂಶುವಿಂದಂ ಪ್ರತಾಪಧನಂ (ಪುಷ್ಪಪು 

೩-೧೨೨). ೨. ವಿಷ್ಣು: ಅನಂತಾಶ್ರಯಂಗೆ ಜಗದ್ದಿಶ್ರುತಮಾಗದೇ ವಿಧುಸಮಾಖ್ಕಾನಂ 

(ರಾಜಶೇ. ೧೧-೭೪). ೩. ಬ್ರಹ್ಮ. ೨, ೩: ದ್ವಿಜಚಕ್ರಕ್ಕನಿಮಿತ್ತಮಾತ್ಮಕರದಿಂ 
ಸಂತಾಪಮಂ ಮಾಡಿಯುಂ ದ್ವಿಜರಾಜಂ ಕಮಲಾರಿಯಾಗಿ ವಿಧು ಹಂಸದ್ವೇಷಿ 
ಮೇಣಾಗಿಯುಂ ನಿಜದಿಂದಬ್ದಂ (ರಾಜಶೇ ೧೧-೭೩). ೪. ಕರ್ಪೂರ : ಅದು ಪರಿಶೋಭಿ 
ಸಿದತ್ತು ಮಧುವಿಂ ವಿಧುವಿಂ ವಧುವಿಂ (ರಾಜಶೇ ೮-೬). ೫. ದೈತ್ಯ ; ರಾಕ್ಷಸ : 
“ವಿಧು ದನುಜಾರಾತಿ'' (ವಸ್ತುಕೋ ೧೨೦-೧೪). ಸಂ.) 

ವಿಧುಂತುದ (ನಾ). ಚಂದ್ರನನ್ನು ಪೀಡಿಸುವವನು ; ರಾಹು : ಬಲಮಿಲ್ಲ 
ನಿನಗೆ ಚಕ್ರದ ಬಲಮೆ ದಲದನೀಗಳಿನ್ನ ಬಾಣಂ ರವಿಮಂಡಲಮಂ ವಿಧುಂತುದಂ 
ಕೊಳ್ಳೆ ಲೀಲೆಯಿಂ ಕೊಂಡು ಖಂಡಂ ಮಾಯ್ಕುಂ (ಶಾಂತಿಪು ೪-೫೨) ; ಚಂದ್ರಮನಂ 
ವಿಧುಂತುದಂ ನೀಗುಗೆ (ನಳಚಂ. ೨೦೧). ([ಸಂ.) 

ವಿಧುಕಾಂತ (ನಾ). ಚಂದ್ರನ ಗೆಳೆಯ, -ಪ್ರಿಯ: ವಿಧುಕಾಂತಂ ಕಾಮದಂ 
ಪ್ರೋದ್ಧ ತಮಕರಪತಾಕಂ . . . ಮನ್ಮಥಂ ದಿವ್ಮರೂಪಂ (ಲೀಲಾವ. ೧-೨). [ಸೂ.] 

ವಿಢುತ (ಗು). ೧. ಅಲುಗಾಡಿಸಿದ; ಕಲಕಿದ. ೨. ಬಿಟ್ಟ ; ತ್ಯಜಿಸಿದ ; ತೊರೆದ. 
೩. ಕ್ಲೋಭೆಗೊಂಡ ; ಕ್ಲುಬ್ದ. ೪. ಅಸ್ಥಿರವಾದ. (ನಾ). ೫. ಅಲು 
ಗಾಡುವುದು ; ಅಲ್ಲಾಡುವುದು : ""ವಿಧುತಂ ವಿಧೂತಂ'' (ಮ್ತುಕೋ ೧೦೬-೫೧). 
೬. ತೊರೆದುದು ; ಬಿಟ್ಟುದು : ""ತ್ಮಕ್ತಂ, ಹೀನಂ, ವಿಧುತಂ . . . ಉತ್ಸೃಷ್ಟಂ 
-- ೬ ಬಿಡಲ್ಲಟ್ಟದ್ದು'' (ಸಿದ್ಧಾಂತಿ. ೩೫೨). ೭. [ನಾಟ್ಕ] ""ಭಯದಿಂದ ತಲೆಯನ್ನು 
ಬೇಗ ಎಡಕ್ಕೂ ಬಲಕ್ಕೂ ಅಡ್ಡಲಾಗಿ ಚಲಿಸುವುದು'” (ಲಾಸ್ಮರಂ. ೨೨೦ 


೭೯೧೧ 


ಲಾ 


20 


೫ 


30 


35 


45 


ವಿಧುರಿತ 


ಗದ್ಮಾನುವಾದ): ಧುತಂ, ವಿಧುತಂ, ಆಭೂತಂ . . . ಸಮಂ, ಪಾರ್ಪ್ಪಾಭಿಮುಖಂ - ಈ 
ಹತಶ್ತೊಂಬತ್ತುಂ ಶಿರೋಭೇದಂಗಳ್‌ (ಲಾಸ್ಕರಂ. ೧-೭೮ ಜ). [ಸಂ.) 

ವಿಧುಧರ (ನಾ). ಚಂದ್ರನನ್ನು ಧರಿಸಿದವನು ; ಶಿವ : ವೈಜವೈ . . . 
ವಿಧುಧರಾಕೃತಿಯಂ ತಪೋಧನನಿಧಿಯನರ್ಚಿಸಿ (ಬಸ ೫೨-೫); ಭಿಕ್ಷೆಯನಲ್ಲಿ ಬೇಡುತಂ 
ವಿಧುಧರನೊರ್ಮೆ ತಾಳ್ಡನಧಿಕೋತ್ಸುಕ ಭಿಕ್ಷುಕಲೀಲೆಯಂ (ರಾಜಶೇ ೩-೯೧). (ಸಂ.] 

ಎದುಬಿಂಬ (ನಾ). ಚಂದ್ರಮಂಡಲ; ಶಶಿಬಿಂಬ : ಅಲೆದಮೃತದೊಡನೆ 
ತಾರಾಲಲನೆಯರಡಿದಳಿರನೂಡಲೆಂದು ಪದಂಗೆಯ್ದಲತಗೆಯ ಪಡಲದಂತೆವೊಲಲೆದುದು 
ಪರಿಪಕ್ಟಬಿಂಬಮಂ ವಿಧುಬಿಂಬಂ (ಲೀಲಾವ. ೨-೭) ; ವಿಧುಬಿಂಬಂ ರಾಹುವ ಪೋರ್ವಂತೆ 
ವದುವದನಂ ಸಿರಿಮುಡಿಯೋರಂತೆ ಹುಡಿಯಾಗುತ್ತಿರೆ ಹೊರಳಿದಳಂದು 
ಕಡುಶೋಕಾನಲನಿಂ (ಹಚಕಾ. ೧೨-೩೦ ರಗಳಿ). ([ಸಂ.) 

ಎಧುಮಂಡಲ (ನಾ). ವ ವಿಧುಬಿಂಬ : ಜನಿಸಿದುದು ವಿಧುಮಂಡಲಕೆ ಕೇಳ್ಕರೆಯು 
(ನಾಗಷ ೨-೯೦) ; ನಿನ್ನೊಂದು ಸುಂದರವದನವ ತಾನಿಂದು ಈ ಇಂದು ಹೋಲದು 
ಎಂದು ಬೇರೊಂದನೆಸಗುವ ತೆರದೆ ಖಂಡಿಸಿದನು ವಿಧಿ ಮತ್ತೆ ವಿಧುಮಂಡಲವನು 
(ಗಾಥಾಸ. ೫೨-೭). ([ಸಂ.) 

ವಿಧುಮೌಲಿ, ವಿಧುಮಾಳಿ (ನಾ). ಎ ವಿಧುಧರ : ವಿಧುಮೌಲಿನಿರ್ಮಾಲ್ಕಪ್ರಸವ 
ಶಿರಸೇ ಲಲಾಟಾಕ್ಷಪ್ರತಿಮ ಬಸವಾಯ ತೇ ಜಯತು (ಒಸಪು. ೬೧-೮6೯). ವಿಧುಮೌಳಿ : 
ವಿಧುಮಾಳಿಗೆ ಸುಧೆಯಂ ನೆಜ* ವಿಧಿಯೆಆೆಯೆ ನಿಮಿರ್ದು ಸುರಿವ ಪಾಲ್ಮಳೆಯನೆ ತಾಂ 
ಬುಧತಾತನ ತಿಳಿಜೊನ್ನಂ ವಿದಿತಾಶಾವಳಿವಿಕೀರ್ಣಪೂರ್ಣವಿಲಾಸಂ (ಹಮ್ಮಾರ. ೨-೬೬). 

[ಸಂ.] 

ವಿಧುಮೌಳಿ "ವಿಧುಮೌಲಿ' ನೋ. 

ಎದುರ (ಗು). ೧. ಅತಿಸಂಕಟಕ್ಕೆ ಈಡಾದ ; ತೊಂದರೆಗೊಳಗಾದ. 
೨. ಕ್ಷೋಭೆಗೊಳಗಾದ ; ಚಂಚಲವಾದ : "ವಿಧುರಗತಿ' ಪರಾ. 
೩. ವಿರಹವ್ಮಥೆಗೊಳಗಾದ ; ಅಗಲಿದ. ೪. ಇಲ್ಲದ ; ಶೂನ್ಮವಾದ. 
೫. ಶತ್ರುತ್ವ್ತದ ; ಪ್ರತಿಪಕ್ಷದ. ೬. ಪ್ರತಿಕೂಲವಾದ ; ವಿರುದ್ಧವಾದ. 
೭. ಆಚರಿಸಲು ಸಾಧ್ಯವಾಗದ ; ಅಶಕ್ಕವಾದ. (ನಾ). ಆ. ವಿಯೋಗ ; 
ಆಗಲಿಕೆ : ""ವಿಯೋಗ ವಿಧುರಾಖ್ಯಂ'' (ವಸ್ತುಕೋ. ೧೪-೧). ೯, ಬರಿದು ; ಶೂನ್ಯ : 
ಶೂನ್ಮತೆ ಹಠಾತ್ತಾಗಿ ತುಂಬಿದುದು ಹೃದಯಮಂ . ಮಧುರನಿಶೆ, 
ವಿಧುರಮಾಗೆಸೆದತ್ತು (ಚಿತ್ರಾಂಗ. ೨೫-೬೮೬). ೧೦. ಆಪತ್ತು ; ಗಂಡಾಂತರ. 
೧೧. ಅಂಜಿಕೆ ; ಭಯ. ೧೨. ಪ್ರತಿಕೂಲ ; ವಿರುದ್ಧವಾದುದು. ೧೩. ಪ್ರಿಯಳ 
ಆಗಲಿಕೆಯನ್ನು ಹೊಂದಿದವನು ; ವಿರಹಿ : ತನುಲತೆಯುಂ. . . ಘನಸ್ತನಯುಗ 
ಕೋಕಮುಂ ಬಗೆಗೆ ಮಾಡದೆ ಖೇದಮನೇಕೆ ಮಾಡುಗುಂ ಜನಕಸುತಾವಿಯೋಗವಿಧು 
ರಂಗೆ ರಘುಪ್ರವರಂಗೆ ರಾಗಮಂ (ಪಂಠಾಮಾ. ೧೦-೪೧). ೧೪. ಹೆಂಡತಿಯನ್ನು ಕಳೆದು 
ಕೊಂಡವನು : ಸೊಸೆ ನೀಲವ್ವ ಎಳವೆಯಲ್ಲಿಯೇ ವಿಧವೆಯಾಗಿದ್ದಾಳೆ. ತಿಮ್ಮಯ್ಮ 
ನವರೂ ಬಹಳ ಕಾಲದ ಹಿಂದೆಯೇ ವಿಧುರರಾಗಿದ್ದರು (ಕಾಗೆರೆ. ೧೩ ಕಧಾಮುಖ). [ಸಂ.] 

ವಿಧುರಗತಿ (ನಾ). ಚಂಚಲವಾದ ಗತಿ ,--ಚಲನೆ : ಬುಧಗುಣಗಣನಾತೀತಾಂತರಂ 
ಶಬ್ದತತ್ತ್ವಾಂಬುಧಿವಿವಿಧವಿಧಾನಾಲಂಕ್ರಿಯಾವೀ[ಚಿಮಾಲಾ) ವಿಧುರಗತಿವಿಲೋಢ್ಕಂ 
(ಕವಿರಾ. ೨-೧೫೪). [ಸಂ.] 

ವಿಧುರತನ (ನಾ). ಹೆಂಡತಿಯನ್ನು ಕಳೆದುಕೊಂಡಿರುವ ಸ್ಥಿತಿ : ತಮ್ಮನ ವಿಧುರತನ 
ಮತ್ತು ಹಿನ್ನೆಲೆಗಿರುವ ತಮ್ಮನ ಹೆಂಡತಿಯ ಆತ್ಮಹತ್ಯೆಯ ನೆನಪು ಇವೆಲ್ಲ 
ಬಾಳಿನ ಒಳಬೇನೆಯನ್ನು ನಿರೂಪಿಸುತ್ತವೆ (ಹೊಸಕ್ಸಿ. ೨೯೩). (ವಿಧುರ * - ತನ] 

ವಿಧುರವಿವಾಹ (ನಾ). ಹೆಂಡತಿಯನ್ನು ಕಳೆದುಕೊಂಡವನು ಆಗುವ 
ಮರುಮದುವೆ : ವಿವಾಹವಿಚ್ಛೇದ, ವಿಧವಾವಿವಾಹ, ವಿಧುರವಿವಾಹ, ಬಹುಪತ್ನೀತ್ಸ 
ಮತ್ತು ಬಹುಪತಿತ್ವಗಳಲ್ಲಿ ಕೆಲವಕ್ಕಾದರೂ ಅವಕಾಶಕೊಡಬೇಕು (ನಿಶೆಉ. ೨೩೨). [ಸಂ.] 

ವಿಧುರಿತ (ಗು). ಅಶಾಂತಿಯಿಂದ ಕೂಡಿದ ; ಪ್ರಕ್ನುಬ್ಬವಾದ : ಆ 
ದರ್ಪಕಪ್ರದಾರಿತ ವಿಧುರಿತಸ್ವಾಂತೆ ನಿಜಾಂತರವೇದಿಸಖೀಜನಂಗಳೊಳೊರ್ವ 
ಚಾತುರ್ಯವತಿಯ ಮೊಗಮಂ ನೋಡಿ (ಜಗವಿ. ೧೧-೪೧ ವ). [ಸಂ.] 


ವಿಧುರಿತೆ 


ವಿಧುರಿತೆ (ನಾ). ಕ್ಲೋಭೆಗೊಂಡವಳು : ವಿಧುವಿರಹಿಣಿ ನವಕುಮುದಿನಿ 
ಮಧುಮಿತ್ರ ನಿರೂಪಣಾತಿಭೀಕರ ವಿಚರನ್ಮಧುಕರಮರಾಳದರ್ಶನವಿಧುರಿತೆ ಸುಗಿದಂತೆ 
ಮುಗಿದುದಸಿತಾಂಭೋಜಂ (ರಾಜಶೇ ೧೨-೧೬). [ಸಂ. ವಿಧುರಿತಾ। 

ವಿಧುರೆ (ನಾ). ಕಷ್ಟಕ್ಕೆ ಗುರಿಯಾದವಳು ; ತೊಂದರೆಗೆ ಈಡಾದವಳು : ದೊರೆ 
ಕೊಳೆ ನೋಡಿದನಾಯತಕರುಣಾಪಾಂಗದೊಳೆ ಲೋಲಲೋಚನಯುಗೆಯಂ ಗುರುಜಘನ 
ಪಯೋಧರಯುಗಭರವಿಧುರೆಯನಾ ಧರಾಧಿಪತಿ ವಿಧುಮುಖಿಯಂ (ಕವಿರಾ. ೨-೫೮); 
ವಿರಹವಿಧುರೆಯಾಗಿಯುಂ ಲಾವಣ್ಮರಸತರಂಗಿಣೀತರಂಗಲೇಖೆಯನನುಕರಿಸಿ ತಳಿರ್ತ 
ಶೋಕತರುತಳಮನಲಂಕರಿಸಿ . . . ಸೀತೆ ನಾಡೆ ಪಾಡಟ್‌ದಿರ್ದಳ್‌ 

[ಸಂ. ವಿಧುರಾ) 

ವಿಧುಲೇಖೋತ್ತಂಸ (ನಾ). ಚಂದ್ರಕಳೆಯನ್ನು ತಲೆಯಲ್ಲಿ ಧರಿಸಿದವನು ; 
ಶಿವ : ವಿಧುಲೇಖೋತ್ತಂಸನೆಂದಂತಕಮದಹರನೆಂದು . . . ಆಂ ಭವದುರು 
ಚರಣಾಂಭೋಜಮಂ ನಚ್ಚಿ ಸಾರ್ದೆ೦ (ಉದ್ಭಟ. ೧೧-೬೫). [ಸಂ.] 

ವಿಧುವಿರಹಿಣಿ (ನಾ). ಚಂದ್ರನಿಂದ ಅಗಲಿದವಳು ; ಚಂದ್ರನ ವಿಯೋಗ 
ದಲ್ಲಿರುವವಳು : ವಿಧುವಿರಹಿಣಿ ನವಕುಮುದಿನಿ ಮಧುಮಿತ್ರನಿರೂಪಣಾತಿಭೀಕರ 
ವಿಚರನ್ಮಧುಕರಮರಾಳದರ್ಶನವಿಧುರಿತೆ ಸುಗಿದಂತೆ ಮುಗಿದುದಸಿತಾಂಭೋಜಂ 

[ಸಂ. ವಿಧುವಿರಹಿಣೀ] 

ವಿಧುಶಿಲೆ (ನಾ). ಚಂದ್ರನ ಪ್ರಕಾಶದಿಂದ ದ್ರವಿಸುವುದೆನ್ನಲಾದ ಒಂದು ಬಗೆಯ 
ಕಲ್ಲು ; ಚಂದ್ರಕಾಂತಶಿಲೆ : ಕಾಡ ಶಿಲೆಗಳ್‌ ಕರಗಿ ಪರಿದು ವಿಧುಶಿಲೆಯಂತೆ 
ಮೂಡಿರ್ದ ಸ್ವಯಂಭುಲಿಂಗಗಳ್‌ ಸ್ಥಾಪಿಸಿದ ನಾಡೆ ಶಿವಲಿಂಗ ಶಿವಪ್ರತುಮೆಗಳ್‌ 
ನಲಿದುವೋಲಾಡಿದವು (ಚತುಪು ೧-೫-೧೬). (೫೦. ವಿಧುಶಿಲಾ] 

ವಿಧುಸುತೆ (ನಾ). (ದಕ್ಷ)ಬ್ರಹ್ಮನ ಮಗಳು ; ರತಿ. 

ವಿಧುಸುತಾವರ ಇ (ದಕ್ಷ) ಬ್ರಹ್ಮನ ಮಗಳಾದ ರತಿಯ ಗಂಡ ; 

ಮನ್ಮಥ : ವಿಧುಸುತಾವರನು ತಾಂ ಮನದೊಪ್ಪಿನಿಂ ತನ್ನ ಸದನಕಿಟ್ಟಿಹ 
ಪೊಂಗಳಸಗಳೋ ಎಂಬಂತೆ ತುದಿ ಸಣ್ಣವಾಗಿ ತೋಯಜಕೋರಕದ ತೆಅದೊಳವಳ 
ಕುಚಯುಗಳಮೆಸೆಯೆ (ಪ್ರೌಢರಾ ೯-೭). [ಸಂ. ವಿಧುಸುತಾ। 

ವಿಧುಸ್ಪರ್ಧಿ (ಗು). ಚಂದ್ರನೊಂದಿಗೆ ಪೈಪೋಟಿಮಾಡುವ , -ಹುರುಡಿಸುವ : 
ಉದ್ದಾಮಾಯುತ ಚಂದ್ರಶಾಲಮುಪಮಾತೀತಂ ವಿಧುಸ್ಫರ್ಧಿವಿದ್ಕುದ್ದಂಷ್ಪಾಸುರ 
ಯಾನಮಭ್ರಪಥದೊಳ್‌ ಪಾಜುತ್ತುಮಿರ್ದಲ್ಲಿ (ಶಾಂತಿಪು. ೮-೪೮). [ಸಂ. ವಿಧುಸ್ಪರ್ಧಿನ್‌] 

ವಿಧುಹಾಸ (ನಾ). ೧. ಚಂದ್ರನನ್ನು ನೋಡಿ ನಗುವವನು. ೨. ವಿಷ್ಣುಭಕ್ತನಾದ 
ಕುಂತಳದೇಶದ ಒಬ್ಬ ದೊರೆ ; ಚಂದ್ರಹಾಸ : ವಿಧುಹಾಸನನುಪಮ 
ಧನುರ್ವಿದ್ಮೆಯಂ ಜಗದೊಳಧಿಕತರಮಾಗೆ ಸಾಧಿಸಿ ಪರಮಭಾಗವತಕಲೆಗಳಿಂದೆಸೆ 
ದಿರ್ದನು (ಜೈಮಿಭಾ. ೨೯-೮) ; ವಿಧುಹಾಸನಿಗೆ ಜಯವಾಗಲಿ (ಚಂದ್ರಸ ೪೭-೧೨). [ಸಂ.) 

ವಿಧೂತ (ಗು). ೧. ಅಲುಗಾಡುವ ; ಅಲ್ಲಾಡುವ : ಅಮರೇಂದ್ರಪುತ್ರನಂ 
ಕರೆವವೊಲಾದುವಾ ಪುರದ ವಾತವಿಧೂತವಿನೂತಕೇತುಗಳ್‌ (ಪಂಪಭಾ. ೪-೩೪) ; 
ಶಿರದೊಳ್‌ ಕ್ರಮದಿಂ ಪೂಗಳನೆರೆವುದು ದಿಮಲಸಮಾರಣವಿಧೂತಶಾಬೆಗಳಿಂದ 

ತೊರೆದ ; ಬಿಟ್ಟಿ ; ತ್ಯಜಿಸಿದ : ರಾಯ ಚಿತ್ತೈಸೆಂದು 
ವೈಶಂಪಾಯಮುನಿ ಹೇಳಿದನು ಕಮಲದಳಾಯತಾಕ್ಷನ ಬಾಲಕೇಳಿವಿಧೂತಕಿಲ್ಬಿಷವ 
(ಕುವ್ಮಾಆ. ೨-೧೫). ಓ. ಅಸ್ಮಿರವಾದ ; ಚಂಚಲವಾದ. ೪. ಕೆದರಿಸಲ್ಪಟ್ಟ ; 
ಚೆದುರಿಸಿದ : ವಿಧೂತಧೂಮದಿ ಕಿಡಿಯ ರೂಡಿಗಳೀತನನು ಮುಸುಕಿದವು 
ಚುಂಬಿಸಿತಂಬು ಪವನಜನ (ಕುವ್ಮಾದ್ರೋ ೧೯-೪೪). (ನಾ). ೫. ಅಲುಗಾಡಿ 
ಸಲ್ಪಟ್ಟುದು : ""ವಿಧುತಂ ವಿಧೂತಂ'' (ಮ್ತುಟೋ ೧೦೬-೫೧). ೬. ಹೊಂದಿಕೆಯಿಲ್ಲ 
ದಿರುವುದು ; ಅಸಾಮಂಜಸ್ಕ ; ವಿರೋಧ. (ಸೂ.] 

ವಿಧೂತಕಾಲ (ನಾ). ಯಮನನ್ನು ನಡುಗಿಸಿದವನು ,-ತಲ್ಲಣಗೊಳಿಸಿದವನು; 
ಶಿವ : ಸರಸಭಕ್ತಸಮೇತಸುವ್ರತಚರಿತಲೋಲ ವಿಧೂತಕಾಲ ಸ್ಥಿರದಿಗಂತ 
ಯಶೋವಿಶಾಲ ಪ್ರಹತಭವಮಾಲ (ಬಸಪು ೩೮-೬೭). ಸಂ.) 

ವಿಧೂತರಿಪು (ನಾ). ಶತ್ರುವನ್ನು ತಲ್ಲಣಗೊಳ್ಳುವಂತೆ ಮಾಡುವವನು ; 


(ಪಂರಾಮೂ. 


೧೧-೮೨ ವ). 


(ರಾಜಶೇ ೧೨-೧೬). 


(ಕರ್ನಾಕ. ೩೨೧). ಪಿ. 


೭೯೧೨ 


ವಿಧೇಯತೆ . 


ವೈರಿಯನ್ನು ಕಂಪನಗೊಳಿಸುವವನು : ವಿಧೂತರಿಪು ಕುರುರಾಯನೆಂಬೀ 
ಖ್ಯಾತಿಯಿಲ್ಲದೆ ಬೇಲೆ ರಾಜ್ಯವನೊಲ್ಲೆ ನಾನು (ಕುವ್ಮಾಗ ೩-೩೩) ; ದೇವರ 
ನೇಮವೆನಿತನಿತ ಓತು ಶಿರದಲಿ ಧರಿಸಿ ನಡೆಸುವುದೇ ತನಗೆ ಕರ್ತವ್ಯವೆಂದು 
ವಿಧೂತರಿಪು ಬಿನ್ನೈಸಿದನು ಭಾಸ್ಕರಕುಲೇಂದ್ರಂಗೆ (ತೊರರಾ. ೬-೪-೧೩). [ಸಂ.] 


5| ವಿಧೂತಸಂತಾಪ (ನಾ). ಕಷ್ಟವನ್ನು ಕಳೆಯುವವನು ; ದುಃಖವನ್ನು 


ದೂರಮಾಡುವವನು : ಅಮಳೋದ್ದೀಪರೂಪ ಕಳಾಕಳಾಪ ವಿಧೂತಸಂತಾಪ 
(ಬಸಪು. ೧೦-೧೨). (ಸಂ. 

ವಿಧೂನನ (ನಾ). ಅಲುಗಾಡಿಸುವುದು ; ಕೊಡಹುವುದು : ""ವಿಧೂನನಂ, 
ವಿಧುವನಂ --೨ ಕೊಡಹುವಿಕೆ'' (ಸಿದ್ಧಾಂತಿ. ೫೫೫). [ಸಂ.) 


10| ವಿಧೃತ (ಗು). ೧. ಹಿಡಿದ ; ಗ್ರಹಿಸಿದ. ೨. ದೂರಮಾಡಿದ ; ಪ್ರತ್ಮೇಕಗೊಳಿಸಿದ ; 


15 


35 


40 


45 


ಬೇರೆ ಮಾಡಿದ. ೩. ಹೊಂದಿದ; ಪಡೆದ : ವಿಭೃತಭದ್ರಶಾಳವಿಶಾಳವಿಳಾಸಮನು 
ದ್ಮಾನಮಂ ಸಮೆಯಿಸಿ (ಶಾಂತಿಪು. ೭-೫೩ ವ) ; ವಿಧೃತಾಲಂಕಾರದಿಂದಂ ನವಯುವತಿಯ 
ವೋಲ್‌ . . . ಶೋಭಿಕುಂ ಸನ್ಮಧುರಂಬೆತ್ತಿರ್ಪ ಕಾವ್ಕಂ (ಉದ್ಭಟ. ೧-೩೧). ([ಸಂ.] 

ವಿಧೆ (ನಾ). ೧. ನಿಯಮ ; ಸೂತ್ರ ; ವಿಧಿ. ೨. ಬಗೆ ; ಪ್ರಕಾರ ; ವಿಧ. 
೩. ಆಧಿಕ್ಕ ; ಹೆಚ್ಚಳ ; ವಿಪುಲತೆ : "“ವಿಧಾ, ಸಮೃದ್ದಿಃ - ೨ ಸಮೃದ್ಧಿ ಪೆಸರುಗಳು , 
ತುಂಬಿರುವ ಬಗೆ, ಸಾಕಾದಷ್ಟುಯಿರುವಿಕೆ'' (ಸಿದ್ಧಾಂತಿ. ೫೫೮). ೪. ಆನೆ, ಕುದುರೆ 
ಮುಂತಾದುವುಗಳಿಗೆ ಕೊಡುವ ಆಹಾರ : "ವಿಧಾ - ಮಾಡುವಿಕೆ, ಪ್ರಕಾರ, 
ಗಜಕಬಳ, ಕೂಲಿ, ಬಗೆ'' (ಸಿದ್ಧಾಂತ. ೩೯೯). ೫. ಸಂಬಳ ; ವೇತನ ; ಕೂಲಿ : 
"““ಕರ್ಮಣ್ಕಾ, ವಿಧಾ.. . ಪಣಃ - ೧೧ ಕೂಲಿಯ ಪೆಸರುಗಳು, ಮಜೂರಿಯ ಕಿಮ್ಮತ್ತ'' 
(ಸಿದ್ಧಾಂತಿ ೩೧೭). ೬. ಕಾರ್ಯ ; ಕೆಲಸ. [ಸಂ. ವಿಧಾ। 

ವಿಧೇಯ (ಗು). ೧. ಏರ್ಪಡಿಸುವ ; ವ್ಯವಸ್ಥೆಗೊಳಿಸುವ ; ಅಣಿಮಾಡುವ : 
ಇಂದಿನ ವಾಸರಮೆ ಶೋಭನವಿಧೇಯವಾಸರಂ ಇಂದಿನ ದಿವಸಮೆ ಶುಭದಿವಸಾಗ್ರೇಸರಂ 
(ಆದಿಪು ೪-೩೦ 5). ೨. ಮಾಡಬೇಕಾದ ; ಮಾಡಲು ಯೋಗ್ಯವಾದ. ೩. ಆಜ್ಞೆಗೆ 
ಒಳಪಟ್ಟ ; ಅಧೀನವಾದ. ೪. ವಿನಯದಿಂದ ಕೂಡಿದ. (ನಾ). ೫. ಆಜ್ಞೆಗೆ 
ಒಳಪಡುವಂಥದು ; ಅನುಸರಿಸುವಂಥದು : ಸ್ಟರವು ತನ್ನ ಕಾರಣವಸ್ತುಗಳಿಗೆ 
ವಿಧಾಯಕವಾಗುವುದಿಲ್ಲ, ವಿಧೇಯವಾಗುತ್ತದೆ (ಸೋಕ್ರಮ. ಆ೫) ; ಬಿಥೇಯವೆಂದರೆ 
ಅವನ ಇಚ್ಛಾನುಸಾರವಿರುವುದು, ಕೂಡಬೇಕೆಂದರೆ ಕೂಡುವುದು . . . 
ಕೈಕಾಲುಗಳನ್ನು ಅಲ್ಲಾಡಿಸುವುದು ಇತ್ಯಾದಿ ಶರೀರವ್ಮಾಪಾರಗಳೆಲ್ಲವೂ ಜೀವಾತ್ಮನ 

` ಇಚ್ಛಾಧೀನವಾಗಿರುವುವು (ಹಿಂದಸಾ ೨೫೦). ೬. ಮಾಡಬೇಕಾದುದು ; ಮಾಡ 
ತಕ್ಕುದು : ಈಗಳಲ್ಲಿಗೇ ವಿಧೇಯಂ ಮಾಬ್ಬುದೆಂದು ಪೂರ್ವಪಕ್ನದ ಪಕ್ಷಸಿದ್ಧಿಯ 
ವಿಸ್ತಾರಕ್ಕವಕಾಶಮಪ್ಪಂತು ನುಡಿದು (ಶಾಂತಿಪು ೨-೩೫ ವ). ೭. ಆಜ್ಞೆಯಂತೆ 
ನಡೆಯುವವನು ; ಅಪ್ಪಣೆಯನ್ನು ಪಾಲಿಸುವವನು ; ಹೇಳಿದಂತೆ 
ಕೇಳುವವನು : ಅನುಂ ವಿಧೇಯನಲ್ಲಂ ನೀನುಂ ಗುರುವಲ್ಲಮಿಂದಿ 
ನೊಂದೆವಸದೊಳು (ಗರಾಯು. ೬-೨೫) ; ಜನನಿಯುಪದೇಶದಾ ವಿನಯಕೆ 
ವಿಧೇಯನಾಗವಿವೇಕಿಯಾದೆನಾಂ! (ಚಿತ್ರಾಂಗ. ೭೯-೨೧೬೪). ಲಿ. [ವ್ಮಾಕ] ಕರ್ತೃ ಪದದ 
ವಿಷಯದಲ್ಲಿ ಹೇಳಿದುದು ; ಆಖ್ಯಾತ ; ಹೇಳಿಕೆ : ವಿಧೇಯ: ಮಹೇಂದ್ರ 
ಮಹೈಶ್ವರ್ಯಂಗಳಿವೆಲ್ಲಮಧ್ರುವಂ . . . ಆಧ್ರುವಂಗಳ್‌ (ಕೈಪಿಡಿ. ೫೭). [ಸಂ.1 

ವಿಧೇಯಕ (ನಾ). ಅಂಗೀಕಾರಕ್ಕಾಗಿ ಮಂಡಿಸುವ ಸೂಚನೆ ; ಠರಾವು ; 
ಮಸೂದೆ. : ಯಾವುದೊಂದು ವಿಧೇಯಕವೂ ರಾಷ್ಟ್ರಪಶಿಯವರ ಸಿಫಾರಸಿನ ಮೇಲಲ್ಲದೆ 
. ೬ - ಮಂಡಿಸತಕ್ಕುದಲ್ಲ (ಭಾಢಾನ. ೩). [ಸಂ.] 

ವಿಧೇಯತೆ (ನಾ). ೧. ಹೇಳಿದ ಮಾತಿನಂತೆ ನಡೆದುಕೊಳ್ಳುವಿಕೆ ; 
ವಿಧೇಯವಾಗಿರುವಿಕೆ : ಆಕೆಯ ಶಾಂತಸ್ವಭಾವವೂ ವಿನಯ ವಿಧೇಯತೆಗಳೂ 

` ನನ್ನನ್ನು . .. ಸೆಳೆತಯವು (ಕಎ6. ೪೫. ೨. ಅಧೀನದಲ್ಲಿರುವಿಕೆ ; ಅಧೀನತೆ : 
ವಾಕ್ರಂದ ಪಾರ್ಷ್ಲಿಗ್ರಾಹತಾತ್ಮಂತರ್ಧಿಗಳಂ ಷಾಡ್ಲುಣ್ಮದೊಳುಚಿತಗುಣಪ್ರಯೋಗದಿಂ 
ವಿಧೇಯತೆಯನೈದಿಸಿಯುಂ . . . ಸಾಮ್ರಾಜ್ಯಮಂ_ ನಿಷ್ಕಂಟಕಮುಂ ನಿರಾತಂಕಮುಂ 
ನಿಜಾಯತ್ತಮುಮೆನಿಸಿದಂ (ಚಂದ್ರಪು. ೨-೬೦ ವ). [ಸಂ. x ಯತಾ) 


ವಿಧೇಯತ್ತ 


ವಿಧೇಯತ್ವ (ನಾ). ಇ ವಿಧೇಯತೆ ೨ : ಅಂತು ಕೈತವಮಿಲ್ಲದೆ ವಿಧೇಯತ್ವದ ತುದಿಯ 
ನೆಯ್ದೆ ಮಣಿಯೆಂಬ ಪಸುರ್ಮಣಿಯಂ . . . ಲಂಜಿಕೆಯೆಂಬ ಶಾಳಭಂಜಿಕೆಯುಮಂ 
ಉಟ್‌ಯದಂತಿರೆ ತಂದುರ್ವರಾಸ್ಮಶಿಲಕನಪ್ಪ ದೇವಂ ದೇವಗವಟಯ್ದ್ಸಿ 
(ಶಾಂತಿಪು. ೧೧-೫೫ ವ). ([ಸಂ.] 

ವಿಧೇಯವಾಚಕ (ನಾ). ಇ ವಿಧೇಯ ೮ : ಜಾತಿವಾಚಕ, ಸಂಖ್ಯೇಯವಾಚಕ, 
ವಿಧೇಯವಾಚಕಗಳ ಮೇಲೆ ಬಹುವಚನಕ್ಕೆ ಪ್ರತಿಯಾಗಿ ಏಕವಚನವು ವಿಕಲ್ಪದಿಂದ 
ಬರುವುದು (ಕೈಪಿಡಿ. ೫೭). 1ಸಂ.) 

ಎಧ್ಯರ್ಥ (ನಾ). [ವ್ಕಾಕ] ಆಜ್ಞೆ, ಅಪ್ಪಣೆ, ಆರೈಕೆ, ಕಟ್ಟುಪಾಡು, ಆಶೀರ್ವಾದ 
ಮುಂತಾದುಪುಗಳನ್ನು ತಿಳಿಸುವ, ಧಾತುವಿನ ರೂಪ : ಧಾತುಸ್ವರೂಪದಿಂ 
ಮಧ್ಮಮಪುರುಷದೇಕವಚನಂ ವಿಧ್ಮರ್ಥಮಾಗಿ ಪರಿಣಮಿಸುಗು೦ (ಶಮದ. ೨೬೦ ವೃತ್ತಿ) ; 
ಹೊರಡು, ಹೊರಡನು, ಹೊರಟಾನು ಎಂಬ ರೂಪಗಳು ಕ್ರಮವಾಗಿ ವಿಧ್ಮರ್ಥ 
ನಿಷೇಧಾರ್ಥ ಸಂಭಾವನಾರ್ಥಗಳಿಗೆ ಸೇರಿದುವು (ಮಧ್ಮಮ. ೭೩). |ಸಂ.] 

ವಿಧೃರ್ಥಕ (ನಾ). ಎ ವಿಧ್ಯರ್ಥ : ಕ್ರಿಯಾಪದಗಳನ್ನು ಸಾಮಾನ್ಮಾರ್ಥಕ, ವಿಧ್ಮರ್ಥಕ, 


೩೯೧೩ 


ನಿಷೇಧಾರ್ಥಕ ಎಂದು ಮೂರು ಪಂಗಡಗಳಾಗಿ ವಿಭಾಗಿಸಬಹುದು (ಕೈಪಿಡಿ. ೪೩). [ಸಂ.] |. 


ಎಧ್ಯಲಂಕಾರ (ನಾ). [ಕಾವ್ಯಮಾ] ಕಾವ್ಕಾಲಂಕಾರಗಳಲ್ಲಿ ಒಂದು ; ""ಇದು 
ಈ ತೆರವೆಂದು ಸಿದ್ಧವಾದ ವಿಷಯವನ್ನು ತಿಳಿದು ಅದನ್ನು ಪುನಃ ಹೇಳಿದರೆ 
ವಿಧಿ'' (ಅವಲ. ೨೪೦ ಟಪ್ಪಣಿ): ವಸ್ತುತಃ ಸಿದ್ಧವಾದರ್ಥವನು ವರ್ಣಿಸಲೈೆ ತಕ್ಕದಲ್ಲವೆಂದು 
ಬಾಧ್ಯವಾಗಿರಲ್ಕೆ ಬಳಿಕರ್ಥಾಂತರದಿಂದ ಗರ್ಭೀಕರಿಸಿದುದರಿಂದ ಚಾರುತರವೆಂದು 
ವಿಧ್ಯಲಂಕಾರವೆನಿಪುದು (ಕುವಲ. ೧೭೮). [ಸಂ.] 

ವಿಧ್ಯುಕ್ತ (ಗು). ೧. ವೇದ ಅಥವಾ ಶಾಸ್ತ್ರದಲ್ಲಿ ಸಮ್ಮತವಾದ ; ವಿಧಿಪೂರ್ವಕ 
ವಾದ : ಭರತನು ತ್ರಿವೇಣೀಸಂಗಮಕ್ಕೆ ಬಂದು ನಮಸ್ಕರಿಸಿ ಸಂಗಮದ ಶುಭ್ರಶ್ಶಾಮ 
ಜಲದಲ್ಲಿ ವಿಧ್ಯುಕ್ತ ಸ್ನಾನಮಾಡಿ ದಾನ ಕೊಟ್ಟು ಬ್ರಾಹ್ಮಣನನ್ನು ಸನ್ಮಾನಿಸಿದನು 
(ತುಳಸೀ ೧೭೩), (ನಾ). ೨. ವೇದಶಾಸ್ತ್ರ ಸಮ್ಮತವಾದುದು ; ವಿಧಿಪೂರ್ವಕ 
ವಾದುದು : ಅವರು ವಿಧ್ಯುಕ್ತವಾಗಿ ಯಾಗವನ್ನು ನೆರವೇರಿಸಿದರು (ರೂಢಿ). |ಸಂ.| 

ವಿಧ್ಯುಕ್ತಕ:”`೧ (ನಾ). ಶಾಸ್ತ್ರೋಕ್ತವಾದ ಕ್ರಿಯೆ ; ವಿಧಿವತ್ತಾದ ಕಾರ್ಯ: 
ಆಚಾರ : ಈ ಪದಕ್ಕೆ ನಡತೆ. . . ಸಂಪ್ರದಾಯ, ಪದ್ಧತಿ, ವಾಡಿಕೆ, ವಿಧ್ಕುಕ್ತಕರ್ಮ - 
ಈ ಅರ್ಥಗಳಿವೆ (ಕವಿಕೋ, ೬ ೭೦೫). [ಸಂ. ವಿಧ್ಯುಕ್ತರರ್ಮನ್‌] 

ವಿಧ್ವಂಸ (ನಾ). ೧. ನಾಶ ; ಹಾನಿ. ೨. ವಧೆ ; ಕೊಲೆ : ಸುತನ ವಿಧ್ವಂಸವಂ 
ಮಾಡಿಕ್ಕಿದಡೆಯಾ ಭೋಜನವೆ ಹಿತವು (ಬಸಪು, ೨೪-೭) ; ಯಾರಿಂದ ಮನ್ಮಥನ 
ವಿಧ್ವಂಸವಾಯಿತೋ . . . ಆ ಅಂಧಕಾಸುರಸಂಹಾರಕನೂ ಪಾರ್ವತೀವಲ್ಲಭನೂ ಆದ 
ಭಗವಂತನು ನಿನ್ನನ್ನು ಸರ್ವದಾ ರಕ್ಷಿಸಲಿ (ಥ್ಮನ್ಮಾರೋ 66). ೩, ಮುಖಭಂಗ ; 
ಅವಮಾನ ; ತಿರಸ್ಕಾರ. [ಸಂ.1 

ವಿಧ್ವಂಸಕ (ಗು). ೧. ಹಾಳುಮಾಡುವ ; ನಾಶಕಾರಕವಾದ :ಯಾರ ಹತೋಟಿಗೂ 
ಒಳಪಡದ ಗುಂಪು ವಿಧ್ವಂಸಕಕಾರ್ಯದಲ್ಲಿ ತೊಡಗಿತು (ರೂಡಿ). (ನಾ). 
೨. ಹಾನಿಕಾರಕವಾದುದು ; ಕೆಡುಕನ್ನುಂಟುಮಾಡುವಂಥದು : ನಮ್ಮ ಶಿಕ್ಷೆ 
ವಿಧಾಯಕವಾಗಿರಬೇಕೇ ವಿನಾ ವಿಧ್ವಂಸಕವಾಗಿರಬಾರದು (ರಂಗರೋ. ೫೬). 
೩. ನಾಶಮಾಡುವವನು ; ಹಾಳುಮಾಡುವವನು : ಮಲ್ಲಿಕಾರ್ಜುನಜ್ಸ್‌ ಯುದ್ಧ 
ಪ್ರಬದ್ಧವೈರಿ ೦೦೮ ನಳ್ಳ೦ ನಹಿತವಿಧ್ವಂಸಕಂ (ಎಕ. (ಟು, ಎಳಂದೂ. ೧೮೩-೯ ; 919). 

[ಸಂ.] ಬ ಕ 

ವಿಧ್ವಂಸನ (ನಾ). ೧. ನಾಶ ; ಹಾನಿ : ಆತಂ ಸುಭಟಸಮರಸಂಘಟ್ಟ 
ದೋರ್ಗರ್ವವಿಧ್ವಂಸನಕೇಳೀದೋಹಳಂ (ಆದಿಪು. ೧-೧೯). ೨. ನಾಶಪಡಿಸುವವನು; 
ಇಲ್ಲದಂತೆ ಮಾಡುವವನು ; ನಿರ್ನಾಮ ಗೊಳಿಸುವವನು : ಸ್ವಸ್ತಿಸಮಸ್ತ 
ಭುವನಾಧೀಶ್ಚರಂ . . . ಶೈವ ವೈಷ್ಣವದ ಭೇದವಿಧ್ವಂಸನ೦ (ಎಕ. ೫, ದಾವಣ. 

| 6೩-೩೬; 15ಯ). |ಸಂ.1 


ಎದ್ದಸ್ತ (ಗು). ೧. ಚೆದರಿದ ; ಹರಡಿದ. ೨. ನಾಶಗೊಂಡ ; ಧ್ವಂಸವಾದ : 


ನವಕಾಶ್ಮೀರಪರಾಗರಾಗರುಚಿರಂ ವಿಧ್ವಸ್ತ (ಪಾಠಾಂ. ಸ್ರಬ್ದ] ನೀರೇಜಷಂಡವಿಳಾಸಂ' 


20 


25 


40| ವಿನತಾಪುತ್ರ (ನಾ). ವ ವಿನತಾನಂದನ ೨ 


45 


ಎನತಿ 


(ಪಂಚತಂ. ೨೪೨-೨೧). (ನಾ). ೩. ನಾಶ ; ಹಾಳು : ಕ್ರಿ. ಶ. ೧೧೮೪ರಲ್ಲಿ... 
ಕಳಚುರ್ಯರ ಸಾಮ್ರಾಜ್ಮವು ವಿಧ್ವಸ್ತವಾಯಿತು (ಮೂರು. ೭೧). ೪, ಕಳೆದುದು ; 
ನಿವಾರಿಸಲ್ಪಟ್ಟುದು (7?) : "ನಿರಸ್ತಮಪವಿದ್ದಮಪಹೃತಂ (ವಿ)ಧ್ವಸ್ತಂ'' 


(ವಸ್ತುಕೋ ೧೦೪-೩೯). [ಸಂ.] 


| ಎನಂ (ಅ). ಇಲ್ಲಿಯವರೆಗೆ ; ಈವರೆಗೆ ; ಈ ತನಕ : ವನ್ನಂ, ವನ್ನೆಗಂ; ವಿನಂ, 


ವಿನೆಗಂ (ಶಟ್ದಾನು. ೧೯ ಪ್ರಯೋ. "ಇನ್ನಂ' ಪರಾ. ೫ ಭವಿಷ್ಯತ್ಕಾಲದ "ವ' 
ಪ್ರತ್ಯಯದೊಂದಿಗೆ "ಇನಂ', "ಇನೆಗಂ' ಮೊದಲಾದ ಕಾಲಾರ್ಥಕವಾದ 

ಅವ್ಕಯಗಳನ್ನು ಸೇರಿಸಿ ಈ ರೂಪಗಳನ್ನು ಗುರುತಿಸಲಾಗಿದೆ. (7 
ಏನಂತಿ (ನಾ). ಕೋರಿಕೆ ; ಪ್ರಾರ್ಥನೆ ; ಬೇಡಿಕೆ : ನಿನ್ನ ವಿನಂತಿಯ ಜೊತೆಗೆ 
ಕಾರಣಗಳನ್ನು ಕೆದರಿ ವಿವರಿಸಿ ಹೇಳುವುದು ಅವಳಿಗೆ ಸ್ವಲ್ಪ ನೋವನ್ನುಂಟುಮಾಡಿ 
ದಂತಾಗುವುದಿಲ್ಲವೇ? (ಹೇಮಂತ. ೩೭೦) ; ನನ್ನ ಈ ಅಪರಾಧಕ್ಕಾಗಿ ಖಾವಿಂದರವರು 
. ಕರಿನೀರಿನ ಶಿಕ್ಷೆಯನ್ನು ವಿಧಿಸಬೇಕು, ಇಷ್ಟೇ ನನ್ನ ವಿನಂತಿ (ಸ್ಕೂಲಮಿ. ೨೧೩). 

[ಆ ಸಂ. ವಿನತಿ। 

ಎನಂತಿಸು (ಕ್ರಿ). ಕೋರು ; ಪ್ರಾರ್ಥಿಸು : ಅವನು. . . ರಾಜಕುಮಾರರು ಈ 
ಬರಹವನ್ನು ಓದಬೇಕು ಎಂದು ವಿನಂತಿಸಿದ (ಹಾಹುತ್ತ. ೧೦೩) ; ಸಜ್ಜನರು ತಪ್ಪುಗಳನ್ನು 
ತಿದ್ದಿ ತನ್ನ ಕೃತಿಯನ್ನು ಮೆರೆಯಿಸಲಿ ಎಂದು ವಿನಂತಿಸಿಕೊಂಡಿದ್ದಾನೆ (ಯಕ್ಷಟ. ೬೧). 

[ವಿನಂತಿ + - ಇಸ್ಸು) 

ವಿನಕ (ನಾ). ವಿನಾಯಕ ; ಗಣಪತಿ : ಭಟರಿಯ ದೇಗುಲ ವಿನಕನ ದೇಗುಲ... 
ಮಡಿಸಿದನ್‌ (ಸಾಇಇ ೫1, ೩೫-೫ ; 95). "ಬೆನಕ' ಪರಾ. [ಆ ವಿನಾಯಕ] 

ವಿನಕೆ "ಎನಿಕೆ' ನೋ. 

ಎನತ (ಗು). ೧. (ಫಲಭಾರದಿಂದ) ಬಗ್ಗಿದ ; ಬಾಗಿದ : ವಿನತನವಗಂಧ 
ಶಾಲಿಯ ತೆನೆಗಳನೊಳಕೊಂಡು ಮುಗಿದ ಕುಮುದಂಗಳ್‌ ನೋಡನುಕರಿಸಿದಪುವು 
ತೀವಿಹ ತನಿಗಂಪಂ ಪೀರ್ವ ತೆಆನನುನ್ನತನಿಳಯಾ (ಲೀಲಾವ. ೫-೪೯). 
೨. ನಮಸ್ಕರಿಸಿದ : ವಿನತ ನಾಗೇಂದ್ರ ಹಸ್ತಾರುಣಾಬ್ದಂ ಹೈಮಂ ಕರ್ಣಾವತಂಸಂ 
ತನಗೆನೆ ಕರಮೊಪ್ಪಿರ್ದಳ್‌ (ಅಜಿಪು ೧-೧). ೩. ಕುಗ್ಗಿದ ; ಕುಸಿದ ; ಖಿನ್ನತೆಯಿಂದ 
ಕೂಡಿದ. (ನಾ). ೪. ನಮಸ್ಕಾರಮಾಡಿದವನು ; ನಮಸ್ಕರಿಸಿದವನು : 
ಅಪರಿಮಿತಭಕ್ತಿಯಿಂ ತನ್ನ ಪದಾಂಭೋಜಕ್ಕೆ ವಿನತರಾಗಲೊಡಂ ಕಾಶ್ಮಪಿ ಸಂತಸದಿಂ 
ತಟ್ಕ್ಕೈಿಸಿ ಪರಸಿದಳ್‌ (ಸುಕುಮಾ. ೨-೭೩) ; ಶಿವಶಥಢಣಂ ಕಂಡು ಕಂಡುಬ್ಬಿ ವಿನತನಾಗಿ 
ಪ್ರಣತಿಯಿಂ ಪುಗೆ ಮನಮೊಸೆದೊಸೆದು ಹಾಡಿ ಹಾಡಿ ಸವಿನಯದಿಂ (ಬಸಪು. ೩೫-೩). 

[ಸಂ.1 

ಎನತಾನಂದನ (ನಾ). ೧. ನಮಸ್ಕರಿಸಿದವನಿಗೆ ಸಂತೋಷವನ್ನುಂಟು 
ಮಾಡುವವನು ; ಆಶ್ರಿತರಿಗೆ ಸಂತೋಷವನ್ನು ನೀಡುವವನು. ೨. (ಕಶ್ಶಪ 
ಯಷಿಯ ಪತ್ನಿಯಾದ) ವಿನತೆಯ ಮಗ ; ಗರುಡ : ವಿನತಾನಂದನಂ . . . 
ಬಿನ್ನಪಂಗೆಯ್ದಂ (ಪಂಚತಂ. ಅ. ೧೨೧-೧೦) ; ವಿನತಾನಂದನನಿಂದಮಕ್ಕೆ ವಿನತಾನಂದಂ 

: ಆ ಮೂರ್ಧಾಭಿಪಿಕ್ತಮುಖ್ಮಂ . . . ವಿನೀತವಿನತಾ 

ನಂದನನಾಗಿಯುಂ ಅಪಕ್ಷಪಾತಪ್ರಚಾರನುಂ. . . ಎನಿಪಂ (ಚಂದ್ರಪು. ೨-೮) ;ಆ ನರೇಂದ್ರಂ 

- ಅಹೀನವೃತ್ತಿಪ್ರವರ್ತಕನಾಗಿಯುಂ ವಿನತಾನಂದನವಿದ್ವೇಷಿಯಲ್ಲದೆ 
ಭೋಗೀಶ್ವರನುಂ . . . ಎನಿಸಿ (ಪುಷ್ಪಪು ಒ-೨೧ ವ). 
[ಸಂ. (ವಿನತ 4 ಆನಂದನ) ; (ವಿನತಾ 3- ನಂದನ)! 

: ವಿನತಾಪುತ್ರನ ವಜ್ರತುಂಡಹತಿಗಂ 
ಮೆಯ್ಕಾಂತು ಕಂಡಂಗಳುಳ್ಳಿನಮಂಗಂಗಳನೊಡ್ಡಿಯೊಡ್ಡಿ . . . ನಾಗಾನಂದಮಂ 
ಮಾಡಿದ೦ (ಪಂಪಭಾ. ೪-೨೬). ([ಸಂ.) 

ಎನತಿ (ನಾ). ೧. ಬಾಗುವಿಕೆ ; ಬಗ್ಗುವಿಕೆ. ೨. ನಮಸ್ಕಾರ ; ಪ್ರಣಾಮ : 
ಸುರಮುರ್ತಬುಜಗರಾ ನವ್ಮದೀಕ್ಷ್ನಾಂಗಿಗಾದರದಿಂಡ ವಿನತಿ ಮಾಡಿದರು 
(ಭರಚ. ೫೯-೫೧). ೩. ಸೌಜನ್ಯ ; ನಮ್ರತೆ : ವಿನತಿಯನೆನ್ನರೊಳಂ ನೆಟ್‌ 
ಜನಿಯಿಸುವುವು ನೋಡೆ ಪನ್ನೆರಟ್ಮಡಿಯುದಯಂ ಜಿನತನುಗೆನಲೆಸಕಂ ನಿಜಮೆನೆ 


(ಜಗಎ. ೧-೫೧). ೧, ಪ 


Vex) '(£ಇ ೦೦ ೭ 5-೦7೮ wu 95) IR Ver 
ಮಾಲು scp Rauceruueemre se ec 
'ನುಮಿಎನಲಂದ'ಾಾ ಜೂ : core ಬಂಕ '(ಎಆ) ಜುಳಡಾಐಂಂಣಲ | 

I's + ೮೦೧೮! 

“(9001 ಆ (18-೧-6೧ ‘eua) $0 Vpluloorc ೦67೮೬ ow Lue 
೦೮೫% lolx Le Treo IR pepe 080೪ WOR 
2೧೧ [೦೮]೧೮೨೮೬೦ಬ suv er tumor 3% ‘(x20 cos) »೦ಎ.ಐಂರಗೌಜಿ 
cpocek spc Rtmpyocsc bHotcec Bhp ೀೀಣಣ 
: ಉಲ WORE " ಉಂಣಣಯಾ " CDI °F (ಸ-7ಲ Um) 
oceer ssvpoca ೊಲಎಇ್ಬಐಗಿಸಿಉಊಂಣಂಬ ಂಜಗೀಿಉಟಂಉಖೂಂಅ 
: 0೦೮೦೮೫? " ಯಾರಾ ಸಾಜಐಣ `ಆ `(%) scropocens ; 

(‘mp + ಉರ) “(= oR) Jpop Uwe uerpkeeR 
* 0೦೦೫೮೫ oke qpenecoqmhyorons UIT : Ce 


Rupee : tevpcmas 21% “(R) coponc | 


(moa + sec] (೯-4 ie) 
ಇಂಇಲಣಂಡ ಉಗ ಸಾಧ ೨೫% ಎನಲಐಗಿನಿಮಿಳಿಬೀಲದಾ ಬಿಣಂ೦4೦ ೮ 


ಕಾಂ ಇ : ಲೀಲಾ" ಐಲ 
RONG 75 (ಇ ಎಂ-ಲ ಸಳ) NRT °° ' ೦೫ಡಐಂಯಾಲ ಟರ 
| ರದಿ Henn ಬಂಗಾಲ ಇರಾ ರಾಂಅಇಂಣಇಂಲಣಉಲ 
oom ಎಪಿಲಾಂಾರಂ( ಐಟಿಸಿ ಉಾತಐಒ 


| | oon 'ನಿಊಂ ೫ ಇ 

1 

1 

|| ೨ oRne%erc 0%ಣಂು?೬ಇೂಎಂಣಯ 6 oaneThaicem 


ಎಂ 


| (ಇ-ಣ೧ಲ. ಜಊಲಣ) 


ಭಳ ! ಅಂುಗಾಜಲಂದ “ಅ (2 068) ೦೩%'ಸ೧ಇಂ೧ಛ 

ಔಜಣಲಂಗೀಗಾ optere'Trox ೦೮೧೮೮೦೨೧ % ಇಇಂಜಜಾರಾನರ Lac 

nae t (or-v 1೫೮ಎ) opeeucmetrar onceaes venir 
[ಕ oRomoureneres : LUN: ಐಟ್ರೀಣ `ಆ (೧) ಜಲ 

("ಉಟ ಎ + soe) CU ಇಣುಲ) “೧೧೪೮೮೧೮ Me 

ಕಾ ರಂ: ೨೮% " ೋಲಾಲಾಣ '€ (4೬-76 ಕಣ) ೧೧೮೫೩ 

ಚಹ ಲ ಫ್‌್‌್ಪಚಚಹಜಹಹಾಾಾಾಾಾ್ಮ್‌್‌ಾಾಾ್ಮುುು 
ಉಂ ಉಳಲು : Gos © cross ಲ (೪) cere 

[೮೦೮೧ರ ‘ox] `(73ಎ-6€ “ಂಉಂದಿ) 

! 08೮೦%೮1/೦ಇಂ೦ಬಿ ೦೦೫೫ £ಏಂ೧೮೧೧೬% Fk ಇಣಂಗಾಣ seo 
ಉಂಲಾಜಧಿಂ0% 0೫೦೮೮೫೧೫ : ASH ASNT (6) 8೩೮೪೮ 


4(9೭-೫ ಉಂ) Ope ೦೮ಂಬಯೀರಗಾಯಾ . ಔೌಲೀಅಲಂಊಂಉಂಬಂ 0೦ [೦೫] `(೦೯-೨-೮ “ಲ೧ಂ೮೫) MoV ``“ 
ಉಲ ಐಂದಯಣಲರಣ : ಯೀಲ ಔಣ: (೪) ಉಂ | | Weyl ಬಲ್ಲೋರದರ ಉಂ೨ದಲಲರಿಆದನಿಗೊಲೀೀನ್‌ದಲ ೫೦ ಬಂ 
[“ರಿ೫] (೮8-೯೮ BR) (| | ಚರಾಲಟಣಲರಂಯ ಅಜಿ (59-2 'ಉಂರು) 0೨ ಐ ಸಿರಾ ಉಣಣಂಣ WOE 
3700ಯಿಐಂಜ 0ರ sue ened 021ರ ೦ಉಳಯಲಾಜುಉು I ಇರಲಾರ ಆಲೂರ : ಉಣಣಇಲಂಣ " ಉಲಲಲೀಣ ಧೀನ "ಹಿ 
capes yor else's ೦ಯಣಲ 071% «(Rw ಉಲ) “(e) `(೨3ಲ-೯ “oSRoH) ಎಲರಿ$ ಐಇಂಣಟಐಲ CACORE 
cmovpsvpAHosHE TS ence Her eee pomeeR Rote ತ cee cou WeREEGEETNT : CLT 
೦೩೮ಭ'೧ನಣಣದಎಂದಿa : ೮00೨೦೦ಬಣ Rnomco"ede | | (೦೧ಎ) ಇ8 '(ಇ೧೧-1 wer) Pops 1202%ಂಲಂನಗಾ ಬಿಡಾಡಿ 
[sR] 3 (೧೯೫-೨೦೮ ಯಾ) ೧೧೮೦೧ ಐಣ೮ ೫೧ ೨ಯೀ2 ೦900೮ `` ಹ ರ ಲರ ುೂೂೂೂ್‌ 
೫೦೧೬/೦೫ ಐಲ NEVA PoE Dap FONE ಉಳ ಐಎಂ coe" ಹಾ ೦೪೬೯೪ RE " ಭೀಟರಿಇಂ%ಿಲಇಂ 
woeanhh : ಇರಯಲಾ (UUAT /(ಜ.ಹಾಣ feces poco 9ಾಲಾರಬರಂಗಿ ಧಾ: ಐಂ! OYUN “ಲ (WU) ESRC 
ಹೊಲ) `ಣ ‘(tes :*ಲ-೨ಇ೦ ‘xxx `ಒಆ) Ops cceoekp (ou) Cw-3 ೪0೬2) 3) ರುಂಛಾಣಂಂಾ 
182೮ುಆಧುವಎಲ. "hoe ೦37೧೮ಐಗಾಗೇಲೀಣ ಲೋಡು ಆಂ pac Beg Ron ೧೫%72[ಉಾ12೮ pepe ಬ೦ಬಿ೧ಬಛಿ sop eroeheah 
ನರಾದಲೀಂಲಂನ': ಭಂ: ಐಂಭ "ಇ (ಇು-ಇ 900) och" : KER kes ! ಉುಜಐಇಟಲಾ Roope (೮) a'r RENT 
೦೦೮೮5 °° ಉಗುರ ಉ(ಾಯಲುರಾಲುಲ 2: ಐ ಬಜ ("ox 
" ಈ ಐಂಐಣ "ಇ ಎ ನಿನನ, : ೧೫%ಂ ಗೌ "ಇಂಡಿ ಉರಿನಲ್ಲಿ, : ಧುರ ಐಲ ಇರರ (೮) Ree 
" 80೧ “Ww (32 wen) ;೦ಲುಯುಳುಭರಟಲುಯಾದಧಿರ pss | € (ete + ೪೧ +0): (PLR + ero) ou] 
ಲಾಭವೇ ಬಂ೦Eಾ 2 NICOSIA" ATC SNS RONEN (TL C32 ಇಂ೮2% 114 95) OX Bes ceer 
Losu us "ಹಿ '(ಲಾಇ-೬€೯ “ಆನಲುಇ) ೦ಉಯಳಯಲಯಂಆಯಿಂಳಾಲ | ೦೧೧8 ಸಲವಾದರೂ sacpun og Leer oe ೦೫೮೮೧೮೧ಣ 
osx ‘ow'k'bc 10808 : (0-7 Cha) ೧೫೩ MoS corpse “ಗಿಲಾ. : ೯ "ಆ. “weenoce Rennes 
ಐಂದಂ೫೮ಜರರು ಜಯಾರ 0 ನ್‌ಲಲಂಲಭಲಯುನರ ದಂದ ಧಂಲಭಬಮಾಲ | ceoke(peou) ‘FC “wepovp aves “ಲ (ew) 8ಬ 
: Kher: sec: 8ಡಐಐಣ Yoyo “8 (00-x “Reoc) lol (ಆಲ “%) CACO UTNS  ಣಣಟೀಣ `ಓ 
0/9೫ ೦೩೮೦೦ bo twyor Eo" khceccernncce 023° ke YUAN 8 by ಇಣಂಡಿ೦ ಣು ಇಗಿಣ 
ET] eee hoe “se UNE NN ಐಟಂ CHR CURE 
೧೫೦೪೮ಂ೮ಾಂಂಗುಣ Reames : ಜಗಲಿ " NR ‘GC (rw DUN ೯ (೨-೨ fhe) ಗಾಲ ಗುರಾ ೧೧೮ °° THHoNMNIEN ' 
we) vps oprneehov ಜ'ಟಐಂದಯಾ'ಾಐರಾಉನಹಾಗಿಲವಜ ೨೫% ರಾಂಇ Rev Coke ೧೧೫೧ Are PaecLe /೧ಲಿಐಐಂ॥ಇ 
ope Roun ಭಯಂ ಉಣ ಭಧ: (11-00 00) | ಇ | 80೮ (ಲ೯ಲ-ಲ RP) ೦ರ ಐಇಣಲಣಲರಾಾಂಿಯೀಣಲಣಐೌಾ 
ters ೦0೧೧೮೪ ೦೬೮]/ಐಣಂು coxph ಉಣ್ಯಾ Eres RocyeperO ೦೦ರ೨೫ಾಉಬಂಬಗೋ೧೬ ೦೮೦ಬಾರಾಣರ : ಊಂ 
ಉಜ ೦೪ಜಲ': ಜ್ಯ " ಧರಾ: ೧೫ರಾ”ಿಇ “ಆ (ಆ) ಷ್ಟ | ನಿಬಂಂಣ "ರಾ ಬಂಟ " ೪ಐಂಣ ಉ0೫660%2 "ಲ (ಲು) ಆ 
Cox) ‘vce: oc “ಡಿ (mee) | | (‘on 
R೦pE ಐಂಂಉಡಿಬಂಂಣಲಂಣಯಗ"'ಇಲಂಲ ` ` AHR SKS | | kha: 8೦2೮೪ "ಹಿ (73-7ಲ eee) ೦೦,/ಯಗಿಣ೮ು ೮೦0103 
ಯು ಹಿಲತಿಇ £c 


ವಿನಯಪರ 


ವಿನಯಪರ (ನಾ). ಸೌಜನ್ಮದಿಂದ ಕೂಡಿದವನು ; ನಮ್ರನಾದವನು : 
ವನಜುಕಿ ಬೀಷ್ಮನ ಬೇಡಿಕೊಂಡನು ವಿನಯಪರನಾಗಿ (ಕುವ್ಠಾ [ಸಂ.] 
ವನಯಪಿಟಕ (ನಾ). [ಬೌದ್ದ] ಬೌದ್ಧರ ಸೂತ್ರಪಿಟಕ, ವಿನಯಪಿಟಕ ಮತ್ತು 
ಅಭಿಧಮ ರ್ಮಪಿಟಕಗಳೆಂಬ ಮೂರು ಪವಿತ್ರಗ್ರಂಥಗಳಲ್ಲಿ ಒಂದು : ಸೂತ್ರಪಿಟಕ 
ವಿನಯಪಿಟಕ ಅಭಿಧರ್ಮಪಿಟಕ ಎಂದು ಮೂರು ಪಿಟಕಗಳು . . . ಸೂತ್ರರೂಪವಾದ 
ಗ್ರಂಥಗಳೊಂದು ರಾಶಿ, ಶಿಕ್ಷಾರೂಪಗ್ರಂಥಗಳೊಂದು ರಾಶಿ, ತತ್ತ್ವವಿಚಾರಗ್ರಂಥಗಳು 
ಮತ್ತೊಂದು ರಾಶಿ--ಈ ಪ್ರಕಾರ ಮೂರು ರಾಶಿಗಳು (ಓಂದಸಾ. ೨೪). [ಸಂ.] 
ವಿನಯಪೂರ್ವಕ (ನಾ). ನಮ್ರತೆಯಿಂದ ಕೂಡಿರುವುದು ; ಸೌಜನ್ಮ 
ಯುಕ್ತವಾದುದು : ತನುವು ಮೊದಲಾದಭಿಮತಂಗಳನನುದಿನಂ ಮಾಹೇಶ್ವರರಿಗತಿ 
ವಿನಯಪೂರ್ವಕಮಾಗಿ ಕೊಡುತಿರ್ಪಂ ಹಲಾಯುಧನು (ಬಸಪು. ೨೫-೩೮). [ಸಂ.) 
ಹಾ (ನಾ). ಸೌಜನ್ಯವಿಲ್ಲದವನು ; ಉದ್ಭಟ : ನಗರಾಭ್ಮಂತರದೇವತಾ 


ಭೀ. ೧-೪೨). 


ಭವನದೊಳ್‌ . . . ವಿನಯಪ್ರಹೀಣರವಿನೀತರ್‌ ನೀತಿಗೆಟ್ಟಾಡುವರ್‌ (ಸುಕುಮು. ೨-೭). 
[ಸಂ.) 
ವಿನಯವಂತ (ನಾ). ವಿನೀತನಾಗಿರುವವನು ; ನಮ್ರಸ್ವಭಾವದವನು : ಆ 


ಹುಡುಗ ವಿನಯವಂತನಾಗಿದ್ದಾನೆ (ರೂಢಿ). [ಸಂ. ವಿನಯವತ್‌) 

ವಿನಯವತಿ (ನಾ). ೧. ಸೌಜನ್ಮಸ್ವಭಾವವನ್ನು ಹೊಂದಿರುವವಳು : 
ವಿನಯವ (ಪಾಠಾಂ. ಮತಿ ನಾಗಿಯಬ್ಬೆಗಮನೂನಗುಣನೆನಿಪ ನಾಗಮಯ್ಮಂಗಂ 
ನಂದನೆಯೆನಿಸಿ ದಪ್ಪಕಬ್ಬೆಯೆ ಜಿನಪಾದಪಯೋಜಬೃಂಗಿ ಕುಲವಥುವಾದಳ್‌ 
(ಅಜಪು. ೧-೩೮). ೨. ಒಬ್ಬಾಕೆಯ ಹೆಸರು ;'೫ ಚಾಳುಕ್ಕವಿಕ್ರಮಾದಿತ್ಕನ 
ಮಗಳು : ದೇವೀ ವಿನಯವತ್ಕಾಸೀತ್‌ ತಸ್ಮ ಯಸ್ಕಾಃ ಪಿತಾಭವತ್‌ ಚತುರ್ದ್ದಿಗಧಿಪ: 
ಶ್ರೀಮಾನ್‌ ವಿಕ್ರಮಾದಿತ್ಯ ಭೂಪತಿಃ (ಎಇ. ೫೫೪! ೧೫೧-೪೨ ; 771). (ಸಂ. ವಿನಯವತೀ] 

ವಿನಯವತ್ತಳೆ (ನಾ). ವಿಜ್ಞಾಪನೆಯನ್ನು ಬರೆದಿರುವ ಪತ್ರ ; ಬಿನ್ನವತ್ತಳೆ : 
ಸುತ್ತಾಜುಂ ಸುತ್ತಿಲ್ಲದೆ ಸುತ್ತಲಿದಿರ್ದೊಂದು ವಿನಯವತ್ತಳೆಯಂ ವಿಪ್ರೋತ್ತಮಂ 

. ತನ್ನೊಳನುವಾಚಿಸಿದಂ (ಸುಕುಮಾ. ೨-೪೯). [ವಿನಯ + ಪತ್ತಳೆ,) 

ವಿನಯವಿನಮಿತ (ನಾ). ನಮ್ರತೆಯಿಂದ ತಲೆಬಾಗಿದವನು : ದೇವಗುರು ಬೆಸಸೆ 
ಜನಕ ಭವಾವಳಿಯಂ ಕೇಳ್ದು ವಿನಯವಿನಮಿತನಾದೊಂ (ಶಾಟಿಪು. ೭-೬೫). [ಸಂ.] 

ವಿನಯಶೀಲ (ನಾ). ಸೌಜನ್ಮದ ಸ್ವಭಾವದವನು : ಆ ವಿದ್ಕಾರ್ಥಿ ಬಹಳ ವಿನಯ 
ಶೀಲವಾಗಿದ್ದಾನೆ (ರೂಢಿ. ಸಂ. 

ವಿನಯಸಂಪನ್ನ (ನಾ). ಸೌಜನ್ಯವೇ ಸಂಪತ್ತಾಗುಳ್ಳವನು : ಆ ಮನುಷ ಬಹಳ 
ವಿನಯಸಂಪನ್ನ (ರೂಢಿ). (ಸಂ.] 

ಎನಯಸಂಪನ್ನತೆ (ನಾ). ೧. ಸೌಜನ್ಯವೇ ಸಂಪತ್ತಾಗಿರುವುದು ; ಅತಿನಮ್ರತೆ: 
ಅವನು ತನ್ನ ವಿನಯಸಂಪನ್ನತೆಯಿಂದ ಹಿರಿಯರ ಮೆಚ್ಚುಗೆಗೆ ಪಾತ್ರನಾಗಿದ್ದಾನೆ (ರೂಢಿ). 
೨. ಜೈನ] ತೀರ್ಥಂಕರನಾಗುವುದಕ್ಕೆ ಕಾರಣವಾದ ಹದಿನಾರು 
ಭಾವನೆಗಳಲ್ಲಿ ಒಂದು ; ""ವಿನಯವನ್ನು ನೆಲೆಗೊಳಿಸುವ ಭಾವನೆ'' 
(ಜೈನಕೋ. ೨3೨): ವಿನಯಸಂಪನ್ನತೆಯೆಂಬುದು ಮೋಕ್ಬಸಾಧನಮಪ್ಪ ಸಮ್ಮಗ್ನರ್ಶನ ಜ್ಞಾನ 
ಚಾರಿತ್ರಂಗಳೊಳುಮವರ್ಕಾದಾರಮಪ್ಪ ಗುರುಪ್ರಭೃತಿಗಳೊಳ್‌ ಯಢಾಯೋಗ್ಯ 
ಸಂಸ್ಕಾರಂಗೆಯ್ವುದದು ವಿನಯಸಂಪನ್ನೆತೆ (ಚಾವಂಪು ೨೪೧). (ಸಂ. ವಿನಯಸಂಪನ್ನತಾ। 

ವಿನಯಾದಿತ್ಯ (ನಾ). ೧. ಗಂಗರ ಮನೆತನದ ಒಬ್ಬ ದೊರೆಯ ಹೆಸರು : 
ಅತಿಸಯಗಜ್ಗಂ ವಿನಯಾದಿತ್ಯ ಶ್ರೀಮತ್ಸಜ್ಗರ ಭೀಮಂ ಕೂಡಲೂರ ಮಹಾಜನಕ್ಕೆ 
ಕೊಟ್ಟ ಸ್ತಿತ (ಎಕ. ॥. ನಂಜನ. ೧ಊ೨.:೫.ನು. ೪80 7). ೨. ಚಾಳುಶ್ಯಮನೆತನದ ಒಬ್ಬ 
ದೊರೆಯ ಹೆಸರು. (ಸಂ.| 


ವಿನಯಾರ್ಥ (ನಾ). ವಿನಂತಿ ; ಮನವಿ ; ಬಿನ್ನವತ್ತಳೆ : ಅವರಿಗೆ ಒಂದೆರಡು | 


ಸಲ ಎರಡು ವಿನಯಾರ್ಥ ಬರೆದದ್ದು ಉಂಟು (ಚಕರಾ. ೨೫೭). (ಸಂ.] 


ವಿನಯಾವತಿ (ನಾ). [ಸಂಗೀತ] ಆಲಾಪನೆಯ ಒಂದು ಪ್ರಕಾರ : ನಾದಾವತಿ 
ನಂದಾವತಿ ಭದ್ರಾವತಿ ವಿನಯಾವತಿ ಭೋಗಾವತಿ ಎಂಬೈದುತೆಆದಿಂದಾಳಾಪಿಸುವ |45 


ಗಾಯಕರಿಂ (ವಿವೇಕ. ೧೮೯). [೫ಂ.) 


ಪದಕ್ರಮದ . . . 


೭೯೧೫ 


ವಿನಾಡಿ 


ವಿನಯಾವಲೋಕ (ನಾ). ಸೌಜನ್ಯದೃಷ್ಟಿಯುಳ್ಳವನು : ಅಹಿತಕುಳಕಮಳವನ 
ವೇದಂಡಂ ವಿನಯಾವಲೋಕಂ ಕೀರ್ತ್ತಿಪತಾಕ೦ (ಎಕ. ೪॥, ಶಿಕಾರಿ. ೧೩೫-೨೩ ; 1076). 
(ಸಂ.] 
ಎನಯಿತ (ನಾ). ಸೌಜನ್ಮಪರನಾದವನು ; ಸರಳವ್ಮಕ್ತಿ : ವಿನಯಿತನೆನ್ನು 
5| ಸತ್ಮಪರನೆನ್ನು. . . ಮೇದಿನಿಯಬಿವಣಿಕುಂ ನೆಗಳ್ಹ ಹೆಗ್ಗೆಟೆಯಗ್ಗದ ಮೋಟಗೌಣ್ಣನಂ 
(ಎಕ. 711, ಚಿಕ್ಕನಾ. ೩೧-೬೩; 1233) ; ಎಡೆವರಿವ ವಿನಯಿತಂ ವೀತರಾಗನೆನಿಕ್ಕು 
(ಮಂಗರಾ. ೭೧-೨೦). (ಆ ವಿನಯ] 
ವಿನಯೋಕ್ತಿ (ನಾ). ಸೌಜನ್ಮದಿಂದ ಕೂಡಿದ ಮಾತು ; ಮೃದುವಚನ : ಈ 
ಮಲ್ಲಪಯ್ಮನೊಳೊಪ್ಪುಗುಂ ಪಿತೃಭಕ್ತಿಯುಂ ವಿನಯೋಕ್ತಿಯುಂ (ಶಾಂತಿಪು. ೧-೪೦); 
ದಿನಪಕುಲತಿಲಕನೇಕಾಂತದೊಳ್ನಗರಶೋಧನೆಯ ಚಾರರೊಳೊರ್ವನಂ ಕರೆಸಿ 
ಕೇಳ್ದನಿಂತೆಂದು ವಿನಯೋಕ್ತಿಯಿಂದೆ (ಚೈಮಿಭಾ. ೧೮-೪೧). (ಸಂ.] 
ವಿನಯೋಪಚಾರ (ನಾ). ೧. ನಮ್ರತೆಯಿಂದ ಮಾಡುವ ಸೇವೆ, - ಉಪಚಾರ : 
ವಿನಯೋಪಚಾರವಚನಮುಮನುಕೂಲಾಚರಣಮುಂ ವಿಭಿನ್ನಾಸನಮುಂ ಮನದೊಳಗೆ 
ಪುದಿದು ಪೊಣ್ಮಿದ ಮುನಿಸಂ ಕನ್ನಡಿಪುವು (ಕಾವ್ಮಾವ. ೬೩೮). ೨. ವಿನೀತಭಾವದಿಂದ 
ಸೇವಿಸುವವನು : ಕುಲಜಾತಿದೇಶವಿಶದಂ ವಿನಯೋಪಚಾರಂ ನಿಲಯ್ಕೆಕವೃತ್ತಿ . . . 
ಮಲಿನಾವಬೋಧ ವಿದಿತಾಖಳಚೋದ್ಮ[ವೃಂದಂ] (ಕವಲಾ. ೩-೨೨೬). [ಸಂ.) 
ವಿನಶನ (ನಾ). ೧. ನಾಶವಾಗುವಿಕೆ ; ಹಾಳಾಗುವಿಕೆ. ೨. ನಾಶ ; ಹಾಳು. 
೩. ಮಾಯವಾಗುವಿಕೆ ; ಮರೆಯಾಗುವಿಕೆ ; ಕಾಣದಾಗುವಿಕೆ. ೪. ಸರಸ್ವತೀ 
ನದಿಯು ಅಂತರ್ವಾಹಿನಿಯಾಗಿ ಪ್ರವಹಿಸುವ ಸ್ಥಳ ; ಕುರುಕ್ಷೇತ್ರ : ಮಧ್ಯಮ: 
ಮಧ್ಯದೇಶ: - ವಿನಶನವೆಂಬ ಕ್ಷೇತ್ರಕ್ಕೆ ಮೂಡಲಾಗಿಯೂ . . . ಇರುವ... ಚಿತ್ರಕೂಟ 
ಮುಂತಾದ ಮಧ್ಯದೇಶಕ್ಕೆ ಹೆಸರು (ಸಿದ್ಧಾಂತಿ. ೯೪). [ಸಂ.] 
ವಿನಷ್ಟ (ಗು). ೧. ನಾಶಹೊಂದಿದ ; ಹಾಳಾದ. ೨. ಕಾಣದಾದ ; ಮರೆಯಾದ. 
(ನಾ). ೩. "ನಾಶ ; ಹಾನಿ : ಮನೋಮಯದಲ್ಲಿ ಪ್ರಾಣಮಯದ ಭಾವತ್ವ ವಿನಷ್ಟ 
ವಾಗುವುದಿಲ್ಲ. ಅದು ತನ್ನ ಅಲ್ಪತ್ವದಿಂದ ಪಾರಾಗಿ ವಿಸ್ತಾರವಾಗುತ್ತದೆ (ಸೌಂದಸ. ೧೯); 
ಆ ರಾಜೃತ್ರಯದಲ್ಲಿ ವಿನಷ್ಟವಾದ ದೇವಸ್ತ ಬ್ರಹ್ಮದೇಯಗಳನ್ನು ಧರ್ಮಯಶೋಭಿ 
ವೃದ್ಧಿಗಾಗಿ ತನ್ನ ಮುಖದಿಂದಲೇ ಉದ್ದಾರಮಾಡಿದನು (ಕರ್ಣಾಅ. ೭೨). [ಸಂ.] 

ವಿನಪ್ಟೇಕ್ಷಣ (ನಾ). ಕಣ್ಣುಗಳನ್ನು ಕಳೆದುಕೊಂಡವನು ; ಕುರುಡ ; ಉದಯಸ್ಮಂ 
ದಿನನಾಥನಾಗೆ ವಿಕಲಾಕ್ಸಂ . . . ವಣಿಜೋದಯಸ್ತನೆನೆ ನಿರ್ದ್ರವೃಂ ವಿನಷ್ಟೇಕ್ಷಣಂ 
(ಜಾತತಿ. ೧೮-೧). ([ಸಂ.) 

39 | ವಿನಹ, ವಿನಹಾ (ಅ). ಹೊರತು ; ಅಲ್ಲ: ದೆ: ಶಂಕರಭಟ್ಟರ ಬಗೆ ಬಡಾಕರೆಯಲು 
ಮನೆಯ ವಿನಹ ಮು ೫ 11! (ಸೌಇಣ, x. ೬೭೩-೩೧ ; 1562) ; ಯೆಹೂದ್ಯರು. ` 
ಮುಸಲ್ಮಾನರು ಮತ್ತು ಕ್ರೈಸ್ತರು ಇವರ ವಿನಹ ಉಳಿದ ಎಲ್ಲಾ ಜನಾಂಗದವರಲ್ಲೂ 
ಈ ಸಿದ್ಧಾಂತ ಪ್ರಚಾರದಲ್ಲಿತ್ತು (ಜೀವಾತ್ಮ. ೧೮೪). ವಿನಹಾ : ವಟ್ಟ ಕೊಟ್ಟ ವಿನಹಾ 
ಸೆಟ್ಟಿ ಬಿಡ (ಗಾದೆ). | ಆ ಸಂ. ವಿನಾ) 

35 | ವಿನಹಾ "ವಿನಹ' ನೋ. 

ವಿನಾ (ಅ). ಹೊರತು ; ಉಳಿದು ; ಬಿಟ್ಟು : ನರರನ್ಮರಿಲ್ಲಾಯಿತ್ತು ಮಂಥರೆಯ- 

ಲೋಕಕ್ಕೆ, ಕೈಕೆ ಭರತರ್‌ ವಿನಾ (ಶ್ರೀರಾಮಾ. ೨೭-೭೦೮). [ಸಂ.) 

ವಿನಾಕರಿಸು (ಕ್ರಿ). ಹೊರತುಪಡಿಸು ; ಹೊರತುಗೊಳಿಸು : ಯಾವ ಶ್ರುತಿವಾಕ್ಕವೇ 

ಆಗಲಿ, ಅದನ್ನು ಅರ್ಥಮಾಡಿಕೊಳ್ಳುವುದೆಂದರೆ ಸರ್ವರೀತಿಯಿಂದಲೂ ಪರಬ್ರಹ್ಮನ 
ಅಹೇಯತ್ವವನ್ನು ರಕ್ಷಿಸಿಕೊಳ್ಳೋಣ . . .ಈ ಭಾವವನ್ನು ವಿನಾಕರಿಸಿ ಶ್ರುತಿಗೆ 
ಅರ್ಥಮಾಡಿಕೊಳ್ಳುವುದು ಅನುಚಿತ (ಭಾತತ್ತ್ವ. ೫೨೩). ([ವಿನಾಕರಣ್ಮ “- - ಇಸ್ಕು) 

ವಿನಾಕಾರಣ (ಅ). ಕಾರಣವಿಲ್ಲದೆ ; ನಿಷ್ಕಾರಣವಾಗಿ : ನೀವು ಸುಮ್ಮನೆ... . 

ವಿಚಾರಮಾಡದೆ ವಿನಾಕಾರಣ ದುಡುಕುತ್ತೀರಿ (ಪದ್ಮಸ. ೨೨೧. [ಸಂ.) 

ವಿನಾಡಿ (ನಾ). ಇಪ್ಪತ್ತುನಾಲ್ಕು ಕ್ಷಣಗಳ ಅವಧಿ ; ಒಂದು ಗಂಟೆಯ 

ಅರುವತ್ತನೆಯ ಒಂದು ಭಾಗ : ಅನುರಾಧನಕ್ಷತ್ರದೊಡನೆ ಚಂದ್ರನ ಸಂಬಂಧ 
೧೧ ನಾಡಿ ೪೧ ವಿನಾಡಿಗಳಲ್ಲಿ ಉದಯದಿಂದ ಮುಂದೆ ಚಂದ್ರನ ಚಲನೆ ಸಾಗಿ ಸಂಬಂಧ 


10 


A 


20 


25 


40 


ಎನಾಪೋಟಿ 


ಜೇಷ್ಠಾನಕ್ಷತ್ರ ರಾಶಿಯೊಡನೆ ಬೆಳೆಯುತ್ತದೆ (ಆಕಾಶ. ೮೮) ; ದೇವಿಯ ಕೌಶಲದಿಂದೊಂದು 
ಎನಾಡಿಯಲ್ಲೇ ಐನೂರು ಮಂದಿ ಕುಂಪಣಿಯ ಸಿಪಾಯಿಗಳೂ ಪೆರಾಸ್ತರಾಗಿ 
ಹೋದರು! (ದೇವೀಚೌ. ೧೫೧). (ಸಂ.] 

ವಿನಾಪೋಟಿ (ನಾ). ಒಬ್ಬಾಕೆಯ ಹೆಸರು : ವಿಜಯಾದಿತ್ಯ ಸತ್ಕಾಶ್ರಯ ಶ್ರೀಪೃಥಿವೀ 
ವಲ್ಲಭ ಮಹಾರಾಜಾಧಿರಾಜಪರಮೇಶ್ವರಭಟಾರರಾ ಪ್ರಾಣವಲ್ಲಭೆ ವಿನಾಪೋಟಿಗಲೆ 
ನ್ರೊರ್‌ ಸೂಳೆಯರ್‌ (ಇಆ.ಸ. ೧೦೩-೩ ; ಸು. 696). !ವಿನ್ಮಾ + ಪೋಟಿ, (ಆ ಪೊಡ್ಡಿ)] 

ವಿನಾಯಕ (ನಾ). ೧. ಕಳೆಯುವಿಕೆ ; ತೆಗೆದುಹಾಕುವಿಕೆ. ೨. ಮುನ್ನಡೆ 
ಸುವವನು ; ಮುಂದಾಳು ; ಮಾರ್ಗದರ್ಶಕ. ೩. (ವಿಘ್ನಗಳನ್ನು) 
ನಿವಾರಿಸುವವನು. ೪. ಗಣೇಶನ ಹೆಸರುಗಳಲ್ಲಿ ಒಂದು : ಮೆಚ್ಚಿ ವಿನಾಯಕಂ 
ತಾನ್ನಿಮಿರ್ಚುಗೆ ಕಬ್ಬಮಂ ನಯದಿಂ ಗುಣಾರ್ಣವಭೂಪನಾ (ಪಂಪಭಾ. ೧-೭); ಅಂತು 
ವಿನಾಯಕಸ್ತೋತ್ರಮಂ ಮಾಡಿ. . . ನೈಷಧನೃಪಂ ಪೋಗುತ್ತಿರಲ್‌ (ನಳಚಂ. ೨೩೩ ವ). 
೫. ಹಕ್ಕಿಗಳ ನಾಯಕ ; ಗರುಡ. ೬. ಅಡ್ಡಿ ; ತಡೆ ; ಆತಂಕ. ೭. [ಬೌದ್ದ] 
ಬುದ್ಧ : ""ಸರ್ವಜ್ಞಸ್ಸುಗತಃ . . . ವಿನಾಯಕಃ . . . ಮುನಿಃ - ೧೮ ಬುದ್ಧದೇವರ 
ಹೆಸರುಗಳು'' (ಸಿದ್ಧಾಂತಿ. ೧೬). ([ಸಂ.) 

ವಿನಾಯಕಚತುರ್ಥಿ (ನಾ). ಭಾದ್ರಪದಶುದ್ಧ ಚೌತಿ ಮತ್ತು ಅಂದು 
ಆಚರಿಸುವ ಗಣೇಶನ ಹಬ್ಬ : ವಿನಾಯಕಚತುರ್ಥಿ, ಗಣೇಶಚ್‌ತಿ 
(ಭಾಹಬ್ವ. ೧೨೦). (ಸಂ. ವಿನಾಯಕಚತುರ್ಥಿ] 

ವಿನಾಯಕಚೌತಿ (ನಾ). ಎ ವಿನಾಯಕಚತುರ್ಥಿ : ವಿನಾಯಕಚೌತಿಯಂದು 
ಚಂದ್ರನನ್ನು ನೋಡಿದರೆ ಅಪವಾದ ಬರುವುದೆಂಬ ನಂಬಿಕೆಯಿದೆ (ರೂಢಿ). 

[ವಿನಾಯಕ + ಚೌತಿ] 

ವಿನಾಯತಿ "ವಿನಾಯಿತಿ' ನೋ. 

ವಿನಾಯಿತಿ ವಿನಾಯತಿ, ವಿನಾಯ್ತಿ (ನಾ). ೧. ಬಿಟ್ಟುಕೊಡುವುದು ; 
ರಿಯಾಯಿತಿ ; ಕಡಿತ : ಜೈಲುಸೂಪರಿಂಟೆಂಡರು . . . ಸರ್ಕಾರಕ್ಕೆ ಬರೆದು ಅವನಿಗೆ 
ಮೂರು ತಿಂಗಳ ವಿನಾಯಿತಿ ದೊರಕಿಸಿದರು (ತಾಯಿಕ. ೨೪೮); ವಿನಾಯಿತಿ ಕೇಳಿ 
ಬರೆದುಕೊಂಡಿದ್ದವರ ಬಗ್ಗೆ ಯುಕ್ತವಾದ ನಿರ್ಣಯ . . . ಇತ್ಯಾದಿ ಕಾರ್ಯಕ್ರಮ 
ಜರುಗಿತು (ಪುನರು. ೩೪). ವಿನಾಯತಿ : ೨. ಹೊರತಾದುದು : ಹಿಂದಿನ 
ಸಂಪ್ರದಾಯಕ್ಕೆ ಬಾಗದ ಬೌದ್ಧ ಮತ್ತು ಜೈನಸಿದ್ದಾಂತಗಳು ಕೂಡ ಇದಕ್ಕೆ ವಿನಾಯತಿ 
ಅಲ್ಲ (ತತ್ವಪ್ರಾ. ೩೦೪); ಈ ದೇಶಕ್ಕೆ ಮಾರ್ಕ್ಸಿಸಂ ಕೂಡ ವಿನಾಯತಿ (ಹೊಸಕ್ಸಿ. ೨೪೧). 
ವಿನಾಯ್ತಿ : ೧. ಐನೂರು ರೂಪಾಯಿಗಳಿಗೂ ಮಾರಿ ವಾಪಾರ ಮಾಡಿದವರಿಗೆ 
ವಿನಾಯ್ತಿ ತೋರಿಸಲಾಗುವುದು (ರೂಢಿ). (ಆ ವಿನಾ. / ೫ "ರಿಯಾಯಿತಿ' ಮುಂತಾದ 
ಶಬ್ದಗಳ ರೂಪಸಾಮ್ಮದಿಂದ ಬಳಕೆಯಾಗಿರುವ ಶಬ್ದವಿರಬಹುದು] 

ವಿನಾಯಿಸು (ಕ್ರಿ). ೧. ಹೊರತುಪಡಿಸು ; ಪ್ರತ್ಮೇಕಗೊಳಿಸು : ಮದ್ರಾಸನ್ನು 
ಎನಾಯಿಸಿದರೆ ನೀಲಗಿರಿ ಬಹು ಚಿಕ್ಕದು (ಭೂಗೋಳ. 60); ಈ ಎರಡರಲ್ಲಿ ಕಾವ್ಕವನ್ನು 
ವಿನಾಯಿಸಿದ ಸಾಹಿತ್ಯವನ್ನು ಕುರಿತು ಹೇಳಬೇಕಾದುದು ಹೆಚ್ಚೇನೂ ನನಗೆ ತೋರಿಲ್ಲ 
(ಜೀವಸಾ. ೧೯). ೨. ಹೊರತಾಗು ; ಅಪವಾದವಾಗು : ಅವನಿಗೆ ಏದ್ಮೆ ವಿನಾಯಿಸಿ 
ಬೇರೆ ದ್ರವೃವಿಲ್ಲ (ರೂಢಿ). (ಏನಾ  - ಇಸ್ಟು) 

ವಿನಾಯ್ತಿ "ವಿನಾಯಿತಿ' ನೋ. 

ವಿನಾಶ (ನಾ). ೧. ಹಾಳು ; ಸರ್ವನಾಶ : ಕೀನಾಶದಂಡೋದ್ಧಂಡಹತಿಗೆ 
ವಿನಾಶವೆಯ್ದುವವರ್‌ ಪ್ರತಿಯೆ ಕೀನಾಶನಾಶಂಗೆ (ಬಸಪು. ೫೪-೨೨); ಲೇಸುಲೇಸಿದು 
ತೆಮ್ಮನಾಡಿದ ಭಾಷೆ ಬಾಹಿರವಾಗಬೇಡ ವಿನಾಶಕಾನಂಜೆನು ಮುರಾಂತಕ ಬಿಡು 
ಧನಂಜಯನ (ಕುವ್ಮಾಕ. ೧೭-೧೦). ೨. ಕಾಣಿಸದಾಗುವಿಕೆ ; ಮರೆಯಾಗುವುದು : 
“"ವಿನಾಶ,, ಆದರ್ಶನಂ - ೨ ಕಾಣಿಸದೆ ಹೋಗುವಿಕೆ ; ಗೋಚರವಾಗದೇ ಇರುವಿಕೆ'' 
(ಸಿದ್ಧಾಂತಿ. ೩೬೩). [ಸಂ.) 

ವಿನಾಶಕ (ಗು). ೧. ನಾಶಮಾಡುವ ; ಧ್ವಂಸಗೊಳಿಸುವ. (ನಾ). 
೨. ನಾಶಮಾಡುವವನು ; ಧ್ವಂಸಗೊಳಿಸುವವನು. (0.1 

ವಿನಾಶಕರ (ಗು). ೧. ನಾಶವನ್ನುಂಟು ಮಾಡುವ ; ಧ್ವಂಸಗೊಳಿಸುವ. (ನಾ). 


೭೯೧೬ 


ವಿನಿಮಯವಚನ 


೨. ಹಾನಿ ; ಕೇಡು ; ಆಪತ್ತು : ಈಹುದಿನ ನಮ್ಮಗ್ನಿಹೋತ್ರಕೆ ಮಾಸಲಳಿಯದೆ 
ನಡೆದುದೀಗ ವಿನಾಶಕರವಾಯ್ತು (ತೊರರಾ. ೧-೯-೨೫). [ಸಂ.) 

ವಿನಾಶಕಾರಿ (ಗು). ಧ್ವಂಸಗೊಳಿಸುವ ; ಹಾನಿಮಾಡುವ : ಪ್ರಜೆಗಳಿಗೆ ತನ್ನ ಅಧಿಕಾರ 
ವಹಿಸಿಕೊಡುವಂತೆ ವಿನಾಶಕಾರೀಕೃತ್ಯಗಳ ಮೂಲಕ ಸರ್ಕಾರದ ಮೇಲೆ ಒತ್ತಾಯ 
ಹಾಕುವುದೇ ಆ ಪಕ್ಷದ ಉದ್ದೇಶವಾಗಿತ್ತು (ಪುನರು. ೫೦೬).  [ಸಂ. ವಿನಾಶಕಾರೀ] 

ಎನಾಶಕಾಲ (ನಾ). ಹಾಳಾಗುವ ಸಮಯ ; ನಾಶವಾಗುವ ಕಾಲ : ಕಲಿಯುಗ 
ಬಂತು ; ವಿನಾಶಕಾಲ ಪ್ರಾಪ್ತವಾಯಿತು! (ವಚಭಾ. ೯೦). ಸಂ.) 

ವಿನಾಶನ (ಗು). ೧. ಹಾಳುಮಾಡುವ ; ಧ್ವಂಸಗೊಳಿಸುವ. (ನಾ). 
೨. ಸಂಪೂರ್ಣ ನಾಶ ,-ಹಾಳು. (ಸಂ. 

ವಿನಾಶಮಾರ್ಗ (ನಾ). ಕೇಡಿನ ಮಾರ್ಗ ; ನಾಶದ ಹಾದಿ : ಯಾವ ದುಷ್ಟನು 
ನಿನಗೆ ಈ ವಿನಾಶಮಾರ್ಗವನ್ನು ಸೂಚಿಸಿದನು? (ವಚಭಾ. ೪೦೬). [ಸಂ.] 

ಎನಾಶಿತ (ಗು). ಸಂಪೂರ್ಣ ನಾಶಗೊಂಡ ; ಧ್ವಂಸವಾದ : (ಈ]ಶಂ 
ಮನಮೊಸೆದು ನೆಗಟ್ಣ ದಿವ್ಕಾಸ್ತ್ರಮನಾ ಪಾಶುಪತಾಸ್ತ್ರಮನಿತ್ತು ವಿನಾಶಿತರಿಪುವಕ್ಕೆ 
ಹರಿಗನೆಂದಂ ದಯೆಯಿಂ (ಪಂಪಭಾ. ೮-೨೬). (ಸಂ.] 

ವಿನಾಶೋನ್ಮುಖ (ಗು). ನಾಶಕ್ಕೆ ಸಿದ್ಧವಾದ ; ಹಾಳಾಗುವ ಸ್ಥಿತಿಗೆ ಬಂದ. 
“ [ಸಂ.] 

ಎನಿಕೆ, ವಿನಕೆ, ವಿನುಕೆ (ನಾ). ೧. ಕೇಳುವಿಕೆ ; ಶ್ರವಣ. ೨. ಸಂಗೀತಕಚೇರಿ : 
ಗಾಯಕವಾದಕರು ಗೋಷ್ಠಿ ಸೇರಿ . . . ಭಕ್ತವೃಂದಶ್ರೋತೃಗಳಿಗೆ ಸಂಗೀತರಸದೌತಣ 
ಕೊಟ್ಟು, ಅವರನ್ನು ಸಂಗೀತಸಾಧನದ್ವಾರಾ ಭಗವಂತನ ಕಡೆಗೆ ತಿರುಗಿಸುವ ಸಮಾರಂಭಕ್ಕೆ 
ವಿನಿಕೆ ಅಥವಾ ಕಚೇರಿ ಎಂದು ಹೆಸರು (ಸಂಗೀಚಂ. ೯೬); ಅವರದೇ ಆಗಲಿ ಇವತ್ತು 
ಪಕ್ಕವಾದ್ಯ ವಿನಿಕೆ (ನಾಕಲಾ. ೨೫). ವಿನಕೆ : ೨. ಒಬ್ಬ ಪ್ರಸಿದ್ಧ ಗಾಯಕನ ಗೋಟುವಾದ್ಕದ 
ವಿನಕೆಯನ್ನು ಕೇಳುವುದಕ್ಕೆ ಬೆಂಗಳೂರಿನ ರಸಿಕರು ತಿರುಗಿ ನೆರೆದಿದ್ದಾರೆ (ರಾಮಾನೆ. ೬೫). 
ಎನುಕೆ : ೨. ವಿನುಕೆಯನ್ನು ಕೇಳಿ ಆ ಆನಂದದಲ್ಲಿ ಮೂರು ತಿಂಗಳು ಆಹಾರವೇ 
ಬೇಕಿಲ್ಲದೆ ಇದ್ದ ಕಾಂಪೂಷನ ಮನಸ್ಸು ಇನ್ನು ಎಷ್ಟು ಉದಾರವಾದ್ದೋ | (ಕಾಂಫೂಚ. ೧೪). 

(ಈ ತೆಲು. ವಿನಿಕಿ, ವಿನ್ಸಿ ವ ಶಾಸ್ತ್ರಾದಿಗಳನ್ನು ಕೇಳುವಿಕೆ) 

ವಿನಿದ್ರ (ಗು). ೧. ನಿದ್ರೆಯಿಲ್ಲದ ; ಎಚ್ಚರಗೊಂಡ. (ನಾ). ೨. (ಕಣ್ಣು 
ಗಳಂತೆ) ಅರಳಿದುದು ; ತೆರೆಯಲ್ಪಟ್ಟುದು ; ಅಗಲವಾದುದು : "“ಎಕಸಿತ 
ಮುನ್ಮೀಲಿತಂ ವಿನಿದ್ರಮೆನಿಕ್ಕುಂ'' (ವಸ್ತುಕೋ ೩೧-೧೦). ೩. ಎಚ್ಚರಗೊಂಡುದು ; 
ನಿದ್ರೆ ತಿಳಿದುದು : ಭವದೀಯ' ವನಾಯುಜಹಯನಿವಹಂ ಕೇಳ್‌ ಮೂರಿವಿಟ್ಟು 
ನಿಶ್ವಾಸಂ ಸೈಂಧವಮಂ ಮಾಸಿಸೆ ಸೊಗಯಿಸಿತು ವಿನಿದ್ರಂ ದೇವ ದೀರ್ಫಪಟ 
ಮಂಡಪದೊಳ್‌ (ಶಾಂಶಿಪು. ೫-೯೨). [ಸಂ.) 

ಎನಿದ್ರಿತೆ (ನಾ). ನಿದ್ರೆ ತಿಳಿದವಳು ; ಎಚ್ಚರಗೊಂಡವಳು : ಪತಿಯಿಂ ಮುನ್ನಂ 
ನಿದ್ರಾಸ್ತಿತೆಯಾಗಿರ್ದೋಪನೊಣಗಿದಿಂ ಬಟೆಕ ವಿನಿದ್ರಿತೆಯಾಗಿ. ವಿಹರಿಸುವೊಡಾ 
ಸತಿಗಲಸೇಂಗಿತಂ (ಮದತಿ. ೧೧-೪೬). [ಸಂ. ವಿನಿದ್ರಿತಾ] 

ವಿನಿಪತತ್ತು (ಗು). ಕೆಳಕ್ಕೆ ಬೀಳುತ್ತಿರುವ ; ಕುಸಿಯುತ್ತಿರುವ : ವಿಳಸಿತಕಂದಳಂ 
ವಿನಿಪತತ್ಕರಕಂ ಕ್ಲುಭಿತೋರುವಾಹಿನೀಕುಳನಿನದಂ (ಚಂದ್ರಪು. ೪-೪೪). [ಸಂ. ವಿನಿಪತತ್‌] 

ವಿನಿಮಯ (ನಾ). ೧. (ವಿಚಾರ, ಪದಾರ್ಥ ಮುಂತಾದುವುಗಳ ವಿಷಯದಲ್ಲಿ) 
ಒಂದನ್ನು ಕೊಟ್ಟು ಅದರ ಬದಲಿಗೆ ಮತ್ತೊಂದನ್ನು ಪಡೆಯುವುದು ; 
ಅದಲುಬದಲು ಮಾಡಿಕೊಳ್ಳುವಿಕೆ : ಒಂದು ದೇಶದವರು ಬೇರೊಂದು ದೇಶ 
ದವರ ಸಂಗಡ ಮಾಡುವ ವಿನಿಮಯವು ವ್ಯಾಪಾರವೆನಿಸುವುದು (ಮುಂಬಯಿ. ೪-೧೫೫); 
ದೇಶದ ಕೈಗಾರಿಕೆ, ವ್ಯಾಪಾರ, ವಿನಿಮಯ, ದಾರಣೆವಾಸಿ --ಮುಂತಾದ ಕಾರ್ಯರಂಗಗಳ 
ವಿಚಾರವನ್ನು ಮಾಡಬೇಕಾಗುವುದು (ಹಣಪ್ರ. ೨). ೨. ಒತ್ತೆ ; ಅಡವು ; ಗಿರವಿ. 

[ಸಂ.) 

ವಿನಿಮಯವಚನ (ನಾ). [ಕಾವ್ಯಮಾ] ಪರಿವೃತ್ತಿ ಅಲಂಕಾರದ ಒಂದು ಲಕ್ಷಣ ; 
ಒಂದು ವಸ್ತುವನ್ನು ಕೊಟ್ಟು ಮತ್ತೊಂದು ವಸ್ತುವನ್ನು ಪಡೆಯುವುದರ 
ವರ್ಣನೆ : ಪರಿವೃತ್ತಿಯೆಂಬುದಕ್ಕುಂ ನಿರುಪಮಮರ್ಥಸ್ವರೂಪವಿನಿಮಯವಚನಂ 


ವಿನಿಮಯವ್ಯಾಪಾರ ೭೯೧೭ ವಿನಿವೃತ್ತ 


ಪರಮಗುಣೋದಯಮದಲಾ ಸ್ವರೂಪಮಂ ಬಗೆದು ಕೊಳ್ಳೆ ಮತ್ತೀ ತೆದಿಂ| ! ವ್ಮಾಕುಲಿತವಿಪ್ರರ . . . ದರ್ವೀಕರನ ವಿನಿಯೋಗಿಗಳ ಸರ್ವೈಕಮತ್ಸರದೊಳಗೆ 
(ಕವಿರಾ. ೩-೧೫೮). [ಸಂ.] ಬದುಕುವನಾವ ಪೇಳೆಂದ (ಕುವ್ಮಾಆ. ೮-೫೧). [ಸಂ. ವಿನಿಯೋಗಿನ್‌] 

ವಿನಿಮಯವ್ಯಾಪಾರ (ನಾ). ಒಂದು ವಸ್ತುವನ್ನು ಕೊಟ್ಟು ಮತ್ತೊಂದನ್ನು | | ವಿನಿಯೋಗಿಸು (ಕ್ರಿ). ೧. ಬಳಸು ; ಉಪಯೋಗಿಸು : ಒಂದು ಭಾಗ 
ಪಡೆದುಕೊಳ್ಳುವ ವ್ಯವಹಾರ : ಕರೀಂಸಾಬಿ . . . ಕರಿಮಾನು ಹೊತ್ತುಕೊಂಡು ವೃಕೋದರಂಗುಳಿದೊಂದು ಭಾಗವ ತಾನು ನಾಲ್ವರು ನಂದನರು ವಿನಿಯೋಗಿಸು 
ಮನೆಮನೆಗೂ ತಿರುಗಿ ಅಕ್ಕಿಗೋ ಬತ್ತಕ್ಕೋ ಅಡಕೆಗೋ ವಿನಿಮಯವ್ಕಾಪಾರ |5 ವರವನೀಶ ಕೇಳೆಂದ (ಕುವ್ಮಾಅ. ೧೦-೪); ಈ ವೀರಶ್ರೇಣಿಯ ಒಕ್ಕಣೆಗೆ ಒಂದು ವೃತ್ತವನ್ನು 
ಮಾಡುತ್ತಿದ್ದನು (ಮಲೆಮ. ೨೮). (ಸಂ.] ಮಾತ್ರ ಪಂಪನು ವಿನಿಯೋಗಿಸಿದ್ದಾನೆ (ಸಮಾಲೋ. ೯೬). ೨. ಕಳುಹಿಸು ; ಸಾಗಿಸು : 

ವಿನಿಮಯಿಸು (ಕ್ರಿ). ಬದಲಾಯಿಸಿಕೊಳ್ಳು ; ಅದಲುಬದಲು ಮಾಡಿಕೊಳ್ಳು : ಬೀಗಿದವು ಕಾಲಾಳ ಕಬಳಿಸಿ ತೇಗಿದವು ಚತುರಂಗವನು ವಿನಿಯೋಗಿಸಿದವಂತಕನ 
ಈ ತಿಕೀಟನ್ನು ಒಂದು ರೈಲೈಪ್ರವಾಸದ ಉಪಯೋಗವನ್ನಾಗಿಯೋ ಗಾಯನ ನರ್ತನದ ಮನೆಗಂಬುಗಳು ಗುರುಸುತನ (ಕುವ್ಮಾಶ. ೩-೧೬). (ವಿನಿಯೋಗ 4 - ಇಸು) 


ಉಪಯೋಗವನ್ನಾಗಿಯೋ ವಿನಿಮಯಿಸಿ ವಿನಿಯೋಗಿಸಿಕೊಳ್ಳುತ್ತೇವೆ (ಮಾವಾದ. ೧೦೮); 
ಶರೀಫ, ನಾಗಲಿಂಗ, ಗರಗದ ಮಡಿವಾಳಪ್ಪ ಈ ತ್ರಿಮೂರ್ತಿಗಳು . . . ಸಾಧನಕ್ರಮಗಳ |10 
ಕುರಿತು ವಿನಿಮಯಿಸುತ್ತಿದ್ದರು (ಶರೀಫ. ೬೪ ಕವಿಕಾವ್ಯಪರಿಚಯ). [ವಿನಿಮಯ + - ಇಸು) 
ಎನಿಮಾಲಿತ, ವಿನಿಮಾಳಿತ (ಗು). ಮುಚ್ಚಿರುವ ; ಅರಳದಿರುವ ; 
_ ವಿಕಸಿತವಾಗದ : ವಿನಿಮಾಲಿತನೀಲಾಂಬುಜವನಮುನ್ಮೀಲಿತನವೀನಕಮಲವನಂ 
(ಕಾಮ್ಮಾವ. ೫೨೦). ವಿನಿಮಾಳಿತ : ವಿನಿಮಾಳಿತಕುಮುದವನಂ ಜನಿತೋನ್ಮೀಲಾರ 
ವಿಂದವನಲಕ್ಷ್ಮೀಶಂ ದಿನಕರನುದಯಂಗೆಯ್ದಂ ವಿನಿಹತತಿಮಿರಂ ವಿಶಿಷ್ಟಸಂಧ್ಯಾಶ್ಲೇಷಂ [15 


ವಿನಿರ್ಗತ (ಗು). ಹೊರಬಿದ್ದ ; ಆಚೆಗೆ ಹೊರಟ : ವಾಮನ ಜಯಾದಿತ್ಕ 
ಪ್ರಮುಖಮುಖಕಮಳವಿನಿರ್ಗತಸೂಕ್ತಿಮುಕ್ತಾವಲೀಮಣಿಕುಂಡಲಮಂಡಿತಕರ್ಣನಂ 
. ಕಂಡು (ಪಂಚತಂ. ೧೯೪-೪); ತುರಗಖುರಾಗ್ರಘಾತಕೃತಭೂತಳರಂದ್ರವಿನಿರ್ಗ 
ತಾಹಿರಾಜರುಚಿರಶೀರ್ಷರತ್ನದೃಢಬೀಜಕರಾಂಕುರ ತತ್ಪೃತಾಪವಲ್ಲರಿ ರವಿರೋಚಿಯೆಂಬ 
ವಿಷದಿಂದಶದಿಕ್ಕನೆ ಪರ್ಬಿ ಪೆತ್ತುದೋ ಖರಕರಪುಪ್ಪಮಂ ಕನಕಭೂಧ್ರಬೃಹತೃಳಮಂ 
ಮಹೀಶನಾ (ರಾಜಶೇ ೫-೫). (ಸಂ.] 
ವಿನಿರ್ಜರ (ನಾ). ದೇವತೆ ; ಅಮರ : ದೆಸೆಯೊಳ್‌ ದಿಗ್ಗಜಬೃಂಹಿತಂ ಗಗನದೊಳ್‌ 
ಸೂರ್ಯಾಶೃಹೇಷಾರವಂ ವಸುಧಾಭೃತ್ಕುಳದೊಳ್‌ ವಿನಿರ್ಜರರವಂ . . . ಮೆಯೆರ್ಚಲೈ 
(ಪುಷ್ಪಪು. ೮-೨೫). (ಸಂ.) 
ಎನಿರ್ಜಿತ (ಗು). ಸಂಪೂರ್ಣವಾಗಿ ಗೆಲ್ಲಲ್ಪಟ್ಟ : ವಿನಿರ್ಜಿತನಿರವಶೇಷನಿಳಿಂಪನಾಥ 
ಎಭವನುಂ . . . ಜಿತಾಖಂಡಭೂಮಂಡಲನುಮಪ್ಪ ಸ್ತಿಮಿತಸಾಗರಮಹೀವಲ್ಲಭಂಗೆ 
ಅರಸಿಯರಾದರ್‌ (ಶಾಂತಿಪು. ೧-೭೧ ವ) ; ಮುರಮಥನ ಕೆಲ್ಲೈಸಿ ನೋಡಿದನುರು 
ಭಯಂಕರಚಕ್ರವನು . . . ಸಂಗರವಿನಿರ್ಜಿತಚಕ್ರವನು (ಕುವ್ಮಾಭೀ ೬-೩೧). [ಸ0.] 
ವಿನಿರ್ಮಲತೆ (ನಾ). ಅತ್ಕಧಿಕವಾದ ಶುಭ್ರತೆ, - ಹೊಳಪು : ಪಳಿಕಿನ ಪಾಸಹಿಯ 
|  ಎನಿರ್ಮಲ(ಪಾಠಾಂ.ಳ]ತೆಯಿನಾ ಗಿರಿಯ ಖಚರತಶಿ ಕಾಣ್ಗುಮಿಳಾತಳಮಂ ತಳೆದಹಿಪನ 
ಭವದೂರನಂ ಕೊಂಡಾಡಿ (ಬಸಪು. ೪೬-೭೧). [ಸಂ.) ಮಣಿಎಳಸಿತರುಚಿವಿಸ್ಫುರತೃಣಾಮಂಡಳಮಂ (ಶಬಶಂ. ೨-೩೨). [ಸಂ. ವಿನಿರ್ಮಲತಾ) 
ಎನಿಯೋಗ (ನಾ). ೧. ಬಳಕೆ ; ಉಪಯೋಗ : ಹಲವು ವಿನಿಯೋಗದಲಿ |25| ವಿನಿರ್ಮಿತ (ಗು). ೧. ರಚಿಸಿದ ; ಕಟ್ಟಿದ ; ನಿರ್ಮಾಣಮಾಡಿದ : 


(ಕವಿರಾ. ೨-೭೪). [ಸಂ.] 
ಸುದತಿಯರೊಲುಮೆಯಲಿ ಸಕಲಾಂಗದಲಿ . . . ಹಳಿವು ನಿನಗಾವಂಗದಲಿ ಬಳಿಸಲಿಸದಲೆ ಪ್ರತ್ಮಹಮೊಪ್ಪುಗುಂ ವಿವಿಧರತ್ನಎನಿರ್ಮಿತಕೂಟಕೋಟಿಮಚ್ಚೆ ,ತ್ಮಗೃಹಾವಹಂ 


ವಿನಿಮಾಳಿತ "ವಿನಿಮಾಲಿತ' ನೋ. 

ವಿನಿಮ್ನ (ನಾ). [ಛಂದ] ಅಕ್ಷರಛಂದಸ್ಸಿನಲ್ಲಿ ಪ್ರಸಿದ್ಧವಾದ ಇಪ್ಪತ್ತಾರು 
ಬಗೆಯ ಛಂದಸ್ಸುಗಳಲ್ಲಿ ಏಳನೆಯದಾದ ಉಷ್ಲಿಕ್ಕು ಎಂಬ ಛಂದಸ್ಸಿನ 
ಒಂದು ವೃತ್ತ : ಶೀತಕರಾಗ್ನಿ ಚೇತೋಜಾತಹರರ್ಕಳಿರ್ದಂದೇ ತೊದಳೋಪಳೆ |20 
ನಾಮಾತಿಶಯಂ ವಿನಿಮ್ನಂ [ಪಾಕಾಂ. ವಿರಾಮಂ) (ಛಂದೋಂಬು. ೨-೮೪). [ಸಂ.] 

ಎನಿಯತ (ಗು). ಹತೋಟಿಯಲ್ಲಿರುವ ; ಅಂಕೆಯಲ್ಲಿರುವ : ಸರಸಿರುಹಸಂಭವ 
ಕೃತದುರಾಕ್ಷರವಿನಿಯತ ನಿರಾಸಕ ಮಹಾನಿರುಪಮಿತ ನಾ * 


. ಭೂಪಾಲ ನಿನಗೆಂದ (ಕುವ್ಮಾಸ. ೧-೫೬): ಕಂಪೋಸ್ಟ್ರು ತಯಾರಿಸುವುದರಿಂದ (ಚಂದ್ರಪು. ೬-೫). (ನಾ). ೨. ರಚಿಸಲ್ಪಟ್ಟುದು ; ರಚಿತವಾದುದು : ನವನಲಿನಂ 
ಮನೆಯಲ್ಲಾಗುವ ಕಸಕಡ್ಡಿ, ಕೊಳಚೆಗಳ ವಿನಿಯೋಗಕ್ಕೆ ಒಂದು ವ್ಯವಸ್ಥೆಯೂ ಕವಿರಾಜಹಂಸವಿನಿರ್ಮಿತ೦ (ಛಂದೋಂಬು. ೨-೧೫೭); ಈ ಮಹೀಪಾಲಕರು ಬಂದರು 
ಆದಂತಾಗುವುದು (ಅಡುಸೌ. ೧೨೭) . ೨. ವಿತರಣೆ ; ಹಂಚುವಿಕೆ : ಬಸವೇಶ್ವರನು ... ಆ ಮನೋಹರ ವಿಶ್ವಕರ್ಮ ಎನಿರ್ಮಿತದ ಪುರಕೆ (ಕುವ್ಮಾಅ. ೧೮-೯). (ಸಂ. 

ಮಾಡಿದ ತನ್ನ ಭಂಡಾರದ ವಿನಿಯೋಗವನ್ನು ಬಿಜ್ಜಳನು ಮೆಚ್ಚಲಿಲ್ಲ (ಮೂರುಣ. ೯೦). |30| ವಿನಿರ್ಮಿಸು (ಕ್ರಿ). ರಚಿಸು ; ನಿರ್ಮಾಣಮಾಡು : ನೀಳ್ದಿರೆ ಭೂಮಿಭಾಗಮಂ 
೩. ಕೆಲಸ ; ಊಳಿಗ ; ಕೈಂಕರ್ಯ : ನಮ್ಮ ಕೂಡಲಸಂಗನ ಶರಣರು ಮಾಡಿದ ಪಸರಿಸದೀ ಬಲಪ್ರಕರಮಂ ಭರತೇಶ್ವರನೇಕೆಯೋ ವಿನಿರ್ಮಿಸಿದಂ (ಆದಿಪು. ೧೧-೩೫) ; 
ವಿನಿಯೋಗ ಬಹಿರಂಗದಲ್ಲಿ ವರ್ತಿಸುವವರಿಗೆ ಎಲ್ಲಿಯದೊ (ಬಸವ. ೮೧೭): ಕಾಲಾಯಸದಿಂ ವಿನಿರ್ಮಿಸಿದ ಕಂಠಿಕೆ ಕಾಂಚನಮಾಲೆಯಂತುಪಾದೇಯಮೆನಿಕ್ಕುಮೇ 
ಕೆಲಕೆಲದೊಳ್ಳಿಡಿದು ನಿಂದ ಯಂತ್ರಪುತ್ರಿಕೆಗಳ ಸಡಗರಿಪ ವಿನಿಯೋಗದ ಮಡದಿಯರ (ಪಂರಾಮಾ. ೧-೩೭). ((ಸಂ. ವಿನಿರ್ಮಾಣ) # - ಇಸು) 
ಪಿರಿಯ ಸಿರಿ ಕಮನೀಯಮಾಗೆ (ರಾಜಶೇ. ೧೩-೪೫ ವ). ೪. ಬೇರ್ಪಡಿಸುವಿಕೆ ; ವಿನಿವರ್ತನ (ನಾ). ಹಿಂತಿರುಗುವಿಕೆ ; ಹೊರಟು ಹೋಗುವುದು : ಮುನಿ 
ಪ್ರತ್ಮೇಕಿಸುವಿಕೆ. ೫. ತೊರೆಯುವಿಕೆ ; ಬಿಟ್ಟುಬಿಡುವಿಕೆ. ೬. ತೊಡಗುವಿಕೆ ; |೫| ವೃಷಭಂ ಭೂಪನ ಮನದೊಳ್‌ ಮಾಣದೆ ಪೊದಲ್ಮ ವೈರಾಗ್ಯದ ಪೆಂಪನೆ 
ಪ್ರಾರಂಭ. ಪರಿಕಿಸಲೆಂದಾಗ್ರಹವಿನಿವರ್ತನಸೂಚಕೋಕ್ತಿಗಳನಿಂತೆಂದಂ (ಚಂದ್ರಪು ೯-೩೯). [ಸಂ.) 
ಎನಿಯೋಗದರ್‌, ಎನಿಯೋಗದವರು ಎ (ಅರಮನೆಯ) ಊಳಿಗದವರು, | | ವಿನಿವರ್ತಿತ (ಗು). ೧. ಹಿಂದಕ್ಕೆ ತಿರುಗಿಸಿದ ; ಹಿಮ್ಮುಖವಾಗಿ ತಿರುಗಿಸಿದ. 
— ಸೇವಕರು : ವಿನಿಯೋಗದರೆಮ್ಮ ಪುರಾತನರಿಂತಿಂತಮರ್ದು ಮೆಜ್‌ಯೆ (ನಾ). ೨. [ನಾಟ್ಕ] ಒಂದು ಬಗೆಯ ನಾಟ್ಕಭಂಗಿ ; ೫ ""ಮೊಟ್ಟಿತ 
ನಿನ್ನರಸುತನಕ್ಕಿನಿತುಂಟೆ ಕೊಅತೆ (ವೃಷವಿ. ೬-೪೪); ಸುಕರಧಾನ್ಮದ ಕಣಜಗಳ್‌ ಸ್ಥಾನಕದಲ್ಲಿ ನಿಂತುಕೊಂಡು ಮುಖವನ್ನು ಹಿಂದಕ್ಕೆ ತಿರುಗಿಸುವುದು'' 
ಸರ್ವವಿನಿಯೋಗದವರಿಪ್ಪ ಚಾವಡಿಗಳು . . . ತರತರದೊಳಿರಲ್ಕೆ (ಚೆಬಪು. ೫-೫೦); |*0 (ಲಾಸ್ಕರಂ. ೩೨೯ ಗದ್ಯಾನುವಾದ): ಆಯತಂ ಭಾವಿಸುವವಹಿತ್ಹಾಖ್ಯಮೊಪ್ಪುವಶ್ವಕ್ರಾಂತಂ 
ಮುರವೈರಿ . . . ವಾಲಗದ ಭೂರಿ ವಿನಿಯೋಗದವರಿಗೆಯರುಹಿ (ನವಮೋ. ೧೦-೨೩). ಗತಾಗತಂ ವಲಿತಂ ಮೊಟ್ಟಿತ ವಿನಿವರ್ತಿತವೇಳೆ ಸ್ತ್ರೀ ತಾಣಂಗಳ್‌ (ಲಾಸ್ಕರಂ. ೭-೪). 
[ಸಂ. [ಸಂ.] 
ಎನಿಯೋಗಸ್ತ (ನಾ). ಊಳಿಗದಲ್ಲಿರುವವನು ; ಸೇವೆಯಲ್ಲಿರುವವನು : | | ವಿನಿವೃತ್ತ (ಗು). ೧. ಹಿಂದಿರುಗಿದ ; ಮರಳಿದ. (ನಾ). ೨. ತೊರೆದವನು ; 
ನಿಯೋಗಿ ಸಮಸ್ತರನು ಬೀಳ್ಕೊಟ್ಟು ವಿನಿಯೋಗಸ್ತರೋಲಗದಲ್ಲಿ ಎಸೆದನು ಬಿಟ್ಟವನು : ಧನಧಾನ್ಮಾದಿ ಪರಿಗ್ರಹಮನಾವಗಂ ತೊಟೌದು ನೆಗಲ್ಮುಪಾಸಕ 
ರಾಜಶೇಖರನು (ಬಜಬ್ಜವಪು. ೭-೨೬). [ವಿನಿಯೋಗ * - ಸ್ತ] 45 ನೊಂಬತ್ತನೆಯ ಪರಿಮಿತಪರಿಗ್ರಹವಿನಿವೃತ್ತನುದಾತ್ತದರ್ಮುನಿರ್ಮಲ 
ವಿನಿಯೋಗಿ (ನಾ). (ಉನ್ನತವಾದ) ಊಳಿಗದಲ್ಲಿರುವವನು; ಉನ್ನತಾಧಿಕಾರಿ: ಚಿತ್ತಂ (ಸುಕುಮ. ೬-೩೪), ೩. [ನಾಟ್ಯ] ಒಂದು ಬಗೆಯ ನಾಟ್ಕಭಂಗಿ ; 


ವನಿವೃತ್ತಿ 


“ಮುಖವನ್ನು ಹೆಚ್ಚಾಗಿ ತಿರುಗಿಸುವುದು (ಉಾಸ್ಕರಂ. ೨೮೨ ಗದ್ಮಾನುವಾದ) : ವ್ಯಾಭುಗ್ನಂ 
ಭುಗ್ನಮು ಮತಿಶಯದುದ್ವಾಹಿತಾಖ್ಯ ವಿಧುತಂ ವಿವೃತಂ ನುತ ಎನಿವೃತ್ತಮಿವಾಜುಂ 
ಮತದಿಂ ರಂಜಿಸುಗುಮಾಸ್ಮಮತಿವಿಸ್ತರದಿಂ (ಲಾಸ್ಮರಂ. ೩-೧೦೪). ೪. ""ಒಂದು 
ಕಾಲಿನಿಂದ ಸೂಚೀಪಾದವನ್ನು ಮಾಡಿ ಇನ್ನೊಂದು ಕಾಲಿನ ಹಿಮ್ಮಡಿಯಲ್ಲಿ 
ಸ್ವಸ್ತಿಕ ದಂತಿರಿಸಿ, ಸೊಂಟವನ್ನು ಎರಡು ಪಾರ್ಶ್ವಗಳಲ್ಲೂ ಚಕ್ರದಂತೆ 
ಜಾಗ್ರತೆ ಸುತ್ತಿಸಿ ಬದ್ಧಚಾರಿಯನ್ನು ಮಾಡಿ ಕೈಗಳನ್ನು ರೇಚಿತ ಮಾಡಿ 
ಪ್ರಸರಿಸುವುದು'' (ಉಾಸ್ಕರಂ. ೨೯೮ ಗಬ್ಮಾನುವಾದ): ಪದಮೊಂದಂ ಸೂಚಿಯಾಸ್ಕಂಬಡೆ 
ದಿತರಪದೋತ್ಪ್ಸಾರ್ಹ್ಲಿಯೊಳ್‌ ಸ್ವಸ್ತಿಕಂಬೆತ್ತೊಡವಿರ್ದುಂ ಚಕ್ರದೊಲ್‌ ಬೇಗದೆ 
ಕಟಿಗಳನಿಮ್ಮೆಯ್ಕೊಳಂ ಸುತ್ತಿಸುತ್ತಂ . . . ಹಸ್ತಂಗಳಂ ಬೇಗದೆ ರೇಚ್ಕಾಖ್ಕಾನದಿಂದಂ 
ಪಸರಿಸೆ ವಿನಿವೃತ್ತಾಖ್ಯದಿಂ ರಂಜಿಸಿರ್ಕು೦ (ಲಾಸ್ಮರಂ. ೪-೧೧೮). [ಸಂ.) 

ವಿನಿವೃತ್ತಿ (ನಾ). ೧. ನಿಲುಗಡೆ ; ಮುಕ್ತಾಯ ; ಕೊನೆ. ೨. ಸಾವು; ಮರಣ : 
“ಮೃತ್ಯು ಮರಣಂ . . . ವಿನಿವೃತ್ತಿಯೆನೆ ಸಾವಕ್ಕು'' (ಮಂಗರಾ. ೧೧೬-೩). ([ಸಂ.) 

ವನಿಶ್ಚಲ, ವಿನಿಶ್ಚಳ (ಗು). ೧. ಸ್ವಲ್ಪವೂ ಚಲಿಸದೆ ಇರುವ ; ಸ್ಥಿರವಾದ ; 
ಅಚಲವಾದ : ನರರನಾರಂ ಮುಟ್ಟಲೀಯನು ಶರಣಿರುಗಳಂಬರನಿಚಯಮಂ 
ಶರಣರಿಗೆ ಕೊಡುವಂ ವಿನಿಶ್ಚಲಭಕ್ತಿಯುಕ್ತಿಯಲಿ (ಬಸಪು. ೨೧-೩೪). ವಿನಿಶ್ಚಳ : ೧. 
ಪಿಟ್ಟವೈಯ ವಿನಿಶ್ಚಳವಿನಯಭಕ್ತಿಗೆ ಕೂರ್ತಲಾ ನಾಂ ಬಿಟ್ಟಿಗೆಯ್ದಿದೆನು ( ಬಸಪು. ೨೬-೫೫). 
(ನಾ). ೨. ಸ್ಥಿರತೆಯಿಂದ ಕೂಡಿದವನು ; ದೃಢ ಮನಸ್ಸಿನವನು : ಮಂದರಂ 
ತಾನೆಂಬಂತೆ ವಿನಿಶ್ಚಳಂ ತನು ಶರಚ್ಚಂದ್ರಾಂಶುವೋಲ್‌ ನಿರ್ಮಳಧ್ಕಾನ೦ (ಮಲ್ಲಿಪು. 
೧೩-೧೯೩). (ಸಂ. 

ವಿನಿಶ್ಚಳ 'ವಿನಿಶ್ಚಲ' ನೋ. 

ಎನಿಶ್ಚಳಂ (ಅ). ಸ್ಥಿರವಾಗಿ ; ಅಲುಗಾಡದೆ : ಮಹಾಸತಿ ನೀರಂ ಪುಗುವಂತೆ 
ಕಿರ್ಚಂ ಪುಗುವುದಂ ಜಳದೇವತೆ ಕೋಡುವ ತಿಳಿಗೊಳದೊಳಗಿರ್ಪಂತೆ ಶೀಲವತಿ ಸೀತೆ 
ವಿನಿಶ್ಚಳಮಿರೆ ಮನದೊಳ್‌ ಜಿನಪತಿ ಚಳಣಂ ದಳ್ಳುರಿಯ ನಡುವೆ ಕೋಡುತ್ತಿರ್ದಳ್‌ 
(ಪಂರಾಮಾ. ೧೬-೨೮). [ವ ವಿನಿಶ್ವಲ] 

ವಿನಿಶ್ಚಿತ (ಗು). ೧. ನಿರ್ಣಯಿಸಿದ ; ಗೊತ್ತುಮಾಡಿದ ; ನಿರ್ಧಾರವಾದ : 
ಜಿನಚರಣನಖಾದರ್ಶಂ ವಿನತಾಮರರಾಜರಾಜವದನಪ್ರತಿಮಂ ಮನದೊಳ್‌ ಸಲೆ 
ನಿಲೈೆಂಬುದು ವಿನಿಶ್ಚಿತವಿಶೇಷಣೋರುರೂಪಕಮಕ್ಕುಂ (ಕವಿರಾ. ೩-೧೮). (ನಾ). 
೨. ನಿರ್ಧಾರವಾದುದು ; ನಿರ್ಣಯಿಸಿದುದು : ನಿತ್ಯ ತಾನೆಲ್ಲರು ಅನಿತ್ಮರು 
ಸತ್ಮವೀ ಜನವಲ್‌ಯಲೆನುತಂ ನಿತ್ಕನೈರ್ಮಲ್ಯಸ್ಟರೂಪವಿನಿಶ್ಚಿತಂ ದೃಷ್ಟಪ್ರತ್ಮಯೆವಲಾ 
(ಬಸಪು. ೫೪-೫೯). [ಸಂ.) 

ಎನಿಷ್ಟ್ರಾಮ (ಗು). ಹೊರಕ್ಕೆ ಬರುತ್ತಿರುವ ; ಹೊರಡುತ್ತಿರುವ : ಸಾಮಾನಿಕ 
ಜನತತಿ ಚೇತೋಮುಂ ಪ್ರಾಸಾದಿಕಾಂತಾರಾಕ್ಲೇಪಕ ವಿನಿಷ್ಠಾಮಪ್ರವೇಶ 
ಗಾನರಸಾಮೃತಮೆಸೆಗುಂ ಧ್ರುವಪ್ರಯೋಗಾನುಗತಂ (ಆಜಿಪು ೫-೧೦). [ಸಂ.) 

ವಿನಿಷ್ಠಿತ (ರು). ೧. ಚೆನ್ನಾಗಿ ಹೊಂದಿಕೊಂಡಿರುವ , -ಸೇರಿಕೊಂಡಿರುವ. 
(ನಾ). ೨. ಚೆನ್ನಾಗಿ ಹೊಂದಿಕೊಂಡಿರುವಂಥದು ; ಖಚಿತವಾದುದು : 
ತಟಿದ್ವಲಯವಿಲಸಿತಂಗಳಾಗಿ ನಿಜಪ್ರಕೋಷ್ಠವಿನಿಷ್ಠಿಶಂ(ಪಾಕಾಂ. ನಿಷ್ಠಿತಂ]ಗಳಪ್ಪ 
ವೀರಾಂಗದಂಗಳೆಂಬ ಕಟಕಂಗಳುಂ (ಅದಿಪು ಬ. ೧೫-೩ ವ). ([ಸಂ.] 

ವಿನಿಹತ (ಗು). ಕಳೆದ ; ನಿವಾರಿಸಿದ : ದಿನಕರನುದಯಂಗೆಯ್ದಂ ಎನಿಹತತಿಮಿರಂ 
ವಿಶಿಷ್ಟ ಸಂಧ್ಕಾಶ್ಲೇಷಂ (ಕವರಾ. ೨-೭೪) ; ವಿನಿಹತಕಲ್ಮಷಂ ಜಿನನನಂತಚತುಷ್ಟಯಭಾಗಿ 
ಭವ್ಮನಂದನಂ (ಶಾಂತಿಪು ೬-೪೦). (ಸಂ.] 

ಎನಿಹಿತ (ಗು). ಇಟ್ಟ ; ಇರಿಸಿದ : ವಾಸಿಸಲೆಂದು ಚಕೋರವಿಲಾಸಿನಿ ಶಶಿಚಷಕದೊಳೆ 
ನವೋತ್ಪಳದಳಮಂ ಸೂಸಿದಳೊ ವಿನಿಹಿತಜ್ಯೋತ್ಸಾಸವದೊಳೆನಿಪ್ಪ ಲಕ್ಷ್ಮಿವೆತ್ತುದು 
ಲಕ್ಷ್ಮಂ೦ (ಚಂದ್ರಪು. ೮-೩೭) ; ದಿನಮಣಿಮಣಿಶಾಣೋಪಲವಿನಿಹಿತ ಫೃಷ್ಟಾರ್ಕ 
ಕಿರಣಖರಖಡ್ಲಲತಾಜನಿತಸ್ಫುಲಿಂಗಸಂಘಮಿದೆನೆ ತದ್ವಿಸ್ಫುರಿತವಹ್ನಿಕಣತತಿಯೆಸೆಗುಂ 
(ರಾಜಶೇ. ೫-೩೫). [ಸಂ.] 

ವಿನೀತ (ಗು). ೧. ಒಯ್ಯಲ್ಪಟ್ಟ ; ತೆಗದುಕೊಂಡು ಹೋದ. ೨. ಮಾಡಿದ ; 


5 


ವಿನೀಳಗಳ 


ಪೂರೈಸಿದ ; ನೆರವೇರಿಸಿದ. ೩. ಚೆನ್ನಾಗಿ ಪಳಗಿದ ; ಸುಶಿಕ್ಷಿತವಾದ. 
೪. ನಮ್ರವಾದ ; ಸೌಜನ್ಮದಿಂದ ಕೂಡಿದ : ವಿನೀತಜನಾಕೀರ್ಣಮಪ್ಪುದಟ್‌ಂ 
ಎನೀತೆಯುಂ ಭವಿಷ್ಯತ್ಕೌಶಲವಿಷಯಸಹಚರ್ಯದಿಂ ಸುಕೌಶಲೆಯುಮೆಂಬ ಪೆಸರ್ಗಳ 
ನಿಟ್ಟು (ಆದಿಪು ೬-೧೦೭ ವ). ೫. ಶಿಷ್ಟತೆಯಿಂದ ಕೂಡಿದ ; ಸಂಭಾವಿತ. ೬. ಆತ್ಮ 

ಸಂಯಮವುಳ್ಳ ; ಮನೋನಿಗ್ರಹವುಳ್ಳ. ೩. (ನಮ್ರತೆಯಿಂದ) ಬಾಗಿದ ; 

ಬಗ್ಗಿದ : ಆ ಕನ್ನೆ ತನ್ಮುನೀಂದ್ರಪಾದಾರವಿಂದದ್ವಂದ್ವದೊಳ್‌ ನಿರ್ದ್ವಂದ್ವಭಾವದಿಂ 
ವಿನೀತೋತ್ತಮಾಂಗೆ ಕೆಲದೊಳ್‌ ಕುಳ್ಳಿರ್ಪುದುಂ (ಸುಕುಮು. ೭-೩೯ ವ). ೮. (ಉಡುಗೆ, 
ತೊಡುಗೆ ಮುಂತಾದ ವಿಷಯಗಳಲ್ಲಿ) ನಿರಾಡಂಬರವಾದ ; ಸರಳತೆಯಿಂದ 
ಕೂಡಿದ. ೯. ಸುಂದರವಾದ ; ಚೆನ್ನಾದ. (ನಾ). ೧೦. ಸೌಜನ್ಮದಿಂದ 
ಕೂಡಿದ ವ್ಯಕ್ತಿ ; ನಮ್ರನಾಗಿರುವವನು : ವಿನೀತಂ ವಿರಚಿತಾಂಜಲಿಪುಟಘಟಿತ 
ಕರನಿಂತೆಂದು ಬಿನ್ನಪಂಗೈದು (ಶಾಂತಿಪು. ೨-೧೯) ; ಚಂದ್ರಾಪೀಡನು ವಿನೀತನಾಗಿ ಆ ಬಳಿಗೆ 
ಬಂದು (ವಚಕಾ ೧೧). ೧೧. ಆಜ್ಞೆಯನ್ನು ಪಾಲಿಸುವವನು ; ವಿಧೇಯ : ಹಾ 
ಚಕ್ರಿಗೆ ಕರಮೆ ವಿನೀ[ಪಾಉಂ. ನೂ]ತರಿರಾ (ಜೀವಸಂ. ೨೪-೪೬ ರಗಳೆ) ; ಇದಅಲಿ ವರವಿನೀತರು 
ಕೆಲರು ಕೆಲಬರು ಧೂರ್ತರಾಗಿಹರು (ಕುವ್ಮಾದ್ರೋ. ೧-೯). ೧೨. ಶಿಕ್ಷೆಗೆ 
ಒಳಪಟ್ಟವನು ; ತಿದ್ದಲ್ಪಟ್ಟವನು : "“ನಿಭೃತಃ, ವಿನೀತಃ, ಪ್ರಶ್ರಿತ: - ೩ 
ಶಿಕ್ಷಿಸಲ್ಪಟ್ಟವನ ಹೆಸರು'' (ಸಿದ್ಧಾಂತಿ. ೩೨೯). ೧೩. ಚೆನ್ನಾಗಿ ಪಳಗಿ ಸಾಧುವಾದ 
ಕುದುರೆ : ""ಎನೀತಃ, ಸಾಧುವಾಹಿನಃ - ಎಳೆಯಲಾಪುವ ಕುದುರೆಗಳಿಗೂ ಚೆನ್ನಾಗಿ 
ಹೊರಲುಳ್ಳ ಕುದುರೆಗಳಿಗೂ ಹೆಸರುಗಳು'' (ಸಿದ್ಧಾಂತಿ. ೨೪೯). [ಸಂ.) 

Ws (ನಾ). ೧. ಬಾಗಿ ನಡೆಯುವ ನಡತೆ; ಸೌಜನ್ಯ. 
೨. ನಮ್ರನಾದವನು ; ಸೌಜನ್ಮಶೀಲ : ಸಾಮಿ ಬಂದೊಡೆ ವಿನೀತಗುಣರ್‌ ಬೆಸಕೆಯ್ಮ 
ದಿರ್ಕುಮೇ (ಪುಷ್ಪಪು. ೪-೨೪). (ಸಂ.] 

ಏನೀತಿ (ನಾ). ೧. ಒಳ್ಳೆಯ ನಡತೆ ; ಸದ್ಗುಣ : ಮಾಚಯ್ಕಂ . . . ಆದ್ಯರ 
ಸುಚಾರಿತ್ರಂಗಳಂ ತಿಳುಹಿ ಮುಂದೆ ಬುದ್ದಿಗಳಂ ವಿನೀತಿಗಳಂ ದಯಾನ್ವಿತ 
ಶುದ್ಧ ಬೋಧೆಯನಂದದಿಂದೊರೆದು (ಬಸಪು. ೨೭-೭೬). ಪಿ. ಗೌರವ ; ಆದರ : 
ಮಾತೆಯಾಗಿಯೆ ಸಾಗಿಸುವುದು ವಿನೀತಿಯಲಿ ಗುರುಭಕ್ತಿ ನಿಚ್ಚಬ್ರಾತನಾಗಿ 
ಸಹಾಯವಪ್ಪುದು ಕೂರ್ತು ಗುರುಭಕ್ತಿ (ಬಸಪು. ೯-೨೩). [ಸಂ.) 

ಎನೀತೆ (ನಾ). ಸೌಜನ್ಮದಿಂದ ಕೂಡಿದವಳು ; ಚ್‌ : ಅ ಹುಡುಗಿ 
ಬಹಳ ವಿನೀತೆ (ರೂಢಿ). [ಸಂ. ವಿನೀತಾ] 

Mes ವಿನೀಳ (ನಾ). ೧. ದಟ್ಟವಾದ ನೀಲವರ್ಣ ; ಕಡುನೀಲಿಬಣ್ಣ : 
“ವಿನೀಲಚ್ಛಾಯ' ಪರಾ. ವಿನೀಳ : ೧. ಆಗಸಮಳಿನೀಳನೀಳಗಳಕಂಠತಮಾಳ 
ವಿನೀಳ ನೀರದಪ್ರಸರವಿಭಾಸಿಯಾದುದು . . . ಮೇಘಕಾಲದೊಳ್‌ (ಪಂಪಭಾ. ೭-೨೨) ; 
ಸುರಭಿಸಮಾರಣಂಬೆರಸು ಬೇಗದೆ ಬಂದಲರ್ಗಣ್ಣ ಸನ್ನೆಯಿಂ ಕರೆಯೆ ವಸಂತದೂತಿ 
ಸಹಕಾರನ ಕೈವಿಡಿದಿರ್ದ ಮಲ್ಲಿಕಾಪರವ್‌ಧುವಂ ವಿನೀಳಪರಿಧಾನಮನಾಕೆ 
ಮಧುಪ್ರಸಂಗಕಾತರೆ ಮುಸುಕಿಟ್ಟವೊಲ್ಮುಸುಆೆ ಪೀರ್ದುವು ಸೌರಭಮಂ ಮದಾಳಿಗಳ್‌ 
(ಮಲ್ಲಿಪು. ೬-೪೧). ೨. ಕಡುನೀಲಿಯಾದುದು ; ದಟ್ಟವಾದ ನೀಲಿಬಣ್ಣ 
ವುಳ್ಳುದು : ತಳಿರ್ಗಳಮೊಲ್ಮೆಲ್ಲಿದುವೀ ತಳಂಗಳಳಿಕುಳದವೊಲ್ಪಿನೀಳಂಗಳ್ಲಿನ್ನಳ 
ಕಾಳಿಗಳ್‌ (ಕವರಾ. ೩-೬೧). [ಸಂ.] 

ಏನೀಲಚ್ಛಾಯ (ನಾ). ವ ವಿನೀಲ ೧ : ಧವಳಜಳಧರಕುಳಾಕುಳಮವಿಕಳ 
ಮಂಬರತಳಂ ವಿನೀಲ(ಪಾಕಾಂ. ಳ)ಚ್ಛಾಯಂ ಕುವಳಯಕೀರ್ತಿಗೆ ಶಾರದಮವ 
ಧೀರಿತಮಾಯ್ತು (ಕಎರಾ. ೨-೬೩). [೫೦.] 

ವಿನೀಲತೆ (ನಾ).ಎ ವಿನೀಲ ೨ : ಮೇಘವಿತಾನದೊಳ್‌ ವಿನೀಲ [ಪಾಕಾಂ. ೪] ತೆ 
ಎವಿಕ್ತವರ್ಣವೃವಸ್ಥೆಯಿಂದೊಂದಿರ್ಕುಂ (ಕಾವ್ಮಾವ. ೮೯೪).  [ಸಂ. ವಿನೀಲತಾ] 

ಏನೀಳ "ವಿನೀಲ' ನೋ. 

ವಿನೀಳಗಳ (ನಾ). ೧. ಕಡುನೀಲಿಬಣ್ಣದ ಕೊರಳು, -ಕುತ್ತಿಗೆ. ೨. ಕಡುನೀಲಿ 
ಬಣ್ಣದ ಕುತ್ತಿಗೆಯುಳ್ಳುದು ; ನವಿಲು : ""ಕೇಕಿ ವಿನೀಳಗಳಂ ಪ್ರಚೆಲಾಕಿ ಮಯೂರಂ 
ಕಳಾಪಿ ಶಿಖಿ ನವಿಲಕ್ಕು'' (ವಸ್ತುಕೋ. ೪೨-೧೨). (ಸಂ. ವಿನೀಲಗಲ] 


ಎನುಕೆ 


ವಿನುಕೆ "ವಿನಿಕೆ' ನೋ. 

ಎನುತ (ಗು). ೧. ಹೊಗಳಿಕೆಗೆ ಪಾತ್ರವಾದ ; ಸ್ತುತ್ಕವಾದ ; ಶ್ಲಾಫ್ಯವಾದ : 
ವಿನುತ ರುಚಕಾದ್ರಿಯುತ್ತರವನದೊಳ್‌ ಸೊಗಯಿಸುವ ಕುಂಡಳಸೃಟಿಕಾರ್ಕಾಂಜನ 
ಕಾಂಚನರುಚಿರಸುದರ್ಶನರಜತಾಂಕಿತ ವಿಚಿತ್ರಕೂಟಾವಳಿಯೊಳ್‌ (ಶಾಂಶಿಪು. ೯-೧೬೯) ; 
ನೆನೆಯೆ ಜಿನರಾಜ ನಿನ್ನಯ ವಿನುತಪದಗಳನಘೋತ್ಕರಂ ಪಿಂಗುಗುಂ 
(ವರ್ಧಮಾ. 6-೧೩). ೨. ಹೆಸರುವಾಸಿಯಾದ ; ಪ್ರಸಿದ್ಧವಾದ F ಶ್ರೇಷ್ಠವಾದ ಸ 
ಆರೂಢವತ್ಸರಾಜನುದಾರಗುಣಂ ವಿನುತ ಕಂದುಕಾದಿತ್ಮಂ ಶ್ರೀನಾರೀಕಾನ್ನಂ 
ನಿರ್ಜ್ಜತವೈರಿವ್ರಜನೆನಿಸಿ ಪಿಟ್ಟುಗಂ ಸಲೆ ನೆಗಟ್ಡಿಂ (ಸೌಇಇ. XX, ೧೮-೧೨; ೨80); 
ಧರ್ಮಕಥನದಿಂದಂ ವಿನುತಸ್ವಾಧ್ಕಾಯಮೆಂಬ ತಪಮಂ ತಳೆದಂ (ಸುಕುಮಾ. ೪ -೧೮). 
೩. ಚೆಲುವಾದ ; ರಮ್ಯವಾದ ; ಅಂದವಾದ : ವಿನುತಸಮಗ್ರಮಂಡಲದ 
ಚಂದ್ರನ -ಚಂದ್ರಿಕೆವೊಲ್‌ ನರೇಂದ್ರಚಂದ್ರನ ರುಚಿರೋತ್ಮರಗ್ರಹಣಶೊಕಬಭಿತೆಯಂ 
ಸೊಸೆಯಂ ನಿರೀಕ್ಷಿಸಲ್‌ ಮನಮೊಸೆದಿರ್ದೊಡೆ (ನಾ). 
೪. ಶ್ರೇಷ್ಠವಾದುದು : ವಿನುತಂ ಚಿತ್ರಂ ಸರಶ್ವ್ರೀಸುದತಿ ಬೆಸಲೆಯಾದಂಗನಾನೀಕಮೋ 
ತಾನೆನೆ ಲಾವಣ್ಮಾಮೃತಂ ಮಿಕ್ಕೊಸರ್ವ ತೆಜದೆ ವಸ್ಟ್ರಾಂತದಿಂ ಬಿಂದುಗಳ್‌ ತಳ್ತಿನಿತಾನುಂ 
ಬೀಟ" (ಕುಸುಮಾ. ೫-೧೫೮). ೫. ಶ್ರೇಷ್ಠನಾದವನು ; ಪ್ರಸಿದ್ಧವ್ಯಕ್ತಿ : ವಿನುತಂ 
ದೃಢರಢಿ'ನೆಂಬಂ ಘನದೋರ್ಬಳದೃಪ್ತಂ (ನೇಮಿಪು. ೩-೧೦೩). ೬. [ಛಂದ] 
ಅಕ್ಷರಛಂದಸ್ಸಿನಲ್ಲಿ ಪ್ರಸಿದ್ಧವಾದ ಇಪ್ಪತ್ತಾರು ಬಗೆಯ ಛಂದಸ್ಸುಗಳಲ್ಲಿ 
ಒಂಬತ್ತನೆಯದಾದ ಬೃಹತಿ ಎಂಬ ಛಂದಸ್ಸಿನ ಒಂದು ವೃತ್ತ : ನನಯುಗಮಿರೆ 
ಪಾದಪಾಶನನಿದಿರಿರೆ ಬಂದು ಕೋಕನದನಯನೇ ನಾಕಿಯಿಂ ವಿನುತಮಿದುವೆ ನಾಮದಿಂ 
(ಛಂದೋಂಬು. ೨-೧೦೨). (ಸಂ. ' 

ವಿನುತಂಬೆಜು (ಕ್ರಿ). ಹೆಸರುವಾಸಿಯಾಗು ; ಪ್ರಸಿದ್ಧಿಯನ್ನು ಹೊಂದು : 
ವನುತಂಬೆತ್ತುದು ದೇವ ನಮ್ಮ ಪುರದೈಂದ್ರೀಭಾಗದಿಂದೀರೆಂಟುಯೋಜನ ಮಾತ್ರಾ 
ವನಿಯೊಳ್‌ ಶಿವಂಕರವನಂ (ಕುಸುಮಾ. ೪-೮೮); ವಿನುತಂಬೆತ್ತೀ ಗಂಗಾವನಿತೆಯ 
ಕಮನೀಯಮುಪ್ಪ ಕಟಿಸೂತ್ರಂ ತಾನೆನೆ ಕಣ್ಣೊಳಿಸಿತು ಮಣಿಮಯ 
ಕನಕವನವೇದಿಕಾವಿಳಾಸಂ (ಶಾಂತೀಶ್ವ. ೧೫-೯೬). [ವಿನುತ *- ಪೆಜು) 

ವನುತಪ್ರಾಸ (ನಾ). [ಛಂದ] ಆರು ಬಗೆಯ ಪ್ರಾಸಗಳಲ್ಲಿ ಒಂದು ; ೫ 
ಅದ್ವಿತ್ವವಾದ ಪ್ರಾಸಾಕ್ಷರವು ಯಾವುದೊಂದು ನಿರ್ದಿಷ್ಟಸ್ವರದಿಂದ ಕೂಡಿ 
ಆಗಲಿ ಅಥವಾ ಆ ಸ್ವರ ಮತ್ತು ಅದರ ಸವರ್ಣದಿಂದ ಕೂಡಿ ಆಗಲಿ 
ಇದ್ದರೆ ವಿನುತಪ್ರಾಸ : ವಿನುತಪ್ರಾಸಂ ಶಾಂತೋಪನತಂ ವರ್ಗೊದಿತಂ ಸಮಾಪಗತಂ 
ಮತ್ತನುಗತಮಂತಗತಂ ಸಂಜನಿತವಿಭೇದೋಕ್ತಿಯಿಂದಮಿಂತಾಜು ತೆಅಂ 
(ಕವಿರಾ. ೨-೩೧). (ಸಂ.] 

ವಿನುತಿಸು (ಕ್ರಿ). ಕೊಂಡಾಡು ; ಹೊಗಳು ; ಸ್ತುತಿಸು : ಬಗೆಗಳೊಳು ಕುಕವಿಗಳನನು 
ದಿನವೆಣಿಸದತಿದಿಮಳಮತಿಯಲಿ ವಿನುತಿಸುವೆ ನಾನೀ ಕಥಾವೃತ್ತಾಂತವ (ಬಸಪು ೧-೩೭) ; 
ತನ್ನ ಗುರುವಂ ಕಂಡು ವಿನುತಿಸುತೆ ಸಾಷ್ಟಾಂಗದಿಂ ನಮಿಸಿ (ಪದ್ಮರಾ. ೨-೩೦). 

[ವಿನುತ 4 - ಇಸ್ಟು) 

ವನುತ್ಯ (ನಾ). ಹೊಗಳಿಕೆಗೆ ಪಾತ್ರವಾದುದು ; ಶ್ಲಾಘನೀಯವಾದುದು : 
ಭುವನವಿನುತ್ಮಮಾಗೆ ಕವಿಕರ್ಣರಸಾಯನಮೆಂಬ ಕಬ್ಬಮಂ ಪ್ರವಿತತಸಂಸ್ಕೃ 
ತೋಕ್ತಿಯೊಳೊಡರ್ಚಿದನಿಲ್ಲೆ, ಷಡಕ್ಸರಾಹ್ಟಯಂ (ಶಬಶಂ. ೫-೬೩). ([ಸಂ.] 

ವಿನೂತ (ಗು). ೧. ಸ್ತುತ್ಮವಾದ ; ಶ್ಲಾಘ್ಮ ; ಕೊಂಡಾಡತಕ್ಕ : ಮುಳಿಸು 
ಲಲಾಟನೇತ್ರಶಿಖಿ ಮೆಚ್ಚೆ ವಿನೂತರಸಪ್ರಸಾದಮುಜ್ಜಳಜಸಮಂಗಸಂಗತ ಲಸದ್ಭಸಿತಂ 
(ಪಂಪಭಾ. ೧-೨) ; ರೀತಿವಿನೂತ ವಸ್ತು ಕೃತಿಗೊಪ್ಪುವ ಮೆಯ್‌ ರಸಭಾವವೃತ್ತಿ ನಿರ್ಣೇತಿಯೆ 
ಜೀವಂ (ಕಾವ್ಮಾವ. ೭೮೦). (ನಾ). ೨. ಹೊಗಳಿಕೆಗೆ ಪಾತ್ರನಾದವನು 3 
ಸ್ಫುತ್ಕನಾದವನು : ವಿನೂತಂ ವಿನೇಯಾನೀಕಪ್ರವಿರಾಜಿತಂ ತ್ರಿಭುವನಾಧೀಶಂ ದಿನೇಶಂ 
ಸಮಾಧಾನಪ್ರಾಪ್ತಿಯನೀಗೆ ಭವ್ಮನಿಕರಕ್ಕೌಚಿತ್ಮಮಂ ಸ್ತುತ್ಕಮ೦ (ಜೀವಸಂ. ೧-೧). 

[ ಸಂ. ವಿನುತ] 
ವಿನೂತನ (ಗು). ೧. ಹೊಸದಾದ ; ನವೀನ : ಅವರಾರೂ ವರ್ಟರ ಈ ವಿನೂತನ 


(ಕಾದಂಉ. ೪೯೨). 


ವಿನೋದ 


ಯೋಚನೆಯನ್ನು ವಿರೋಧಿಸಲಿಲ್ಲ (ಶಿಕ್ತದ. ೭೦೯). ೨. ಸುಲಭವಾಗಿ ಕಾಣಲಾಗದ ; 
ಅಪೂರ್ವವಾದ : ತಾವು ಬರುವ ಕುಟುಂಬಗಳ ವಿನೂತನಸಂದರ್ಭಗಳು ಅಂಥ 
ಸಮಸ್ಯೆಗೆ ಕಾರಣವೆನಿಸುತ್ತವೆ (ಶಿಕ್ಷ. ೩೧೦). (ನಾ). ೩. ಹೊಸದಾದುದು ; 
ಹೊಸದು : ಬಹುದಿನದ ಬಯಕೆ ಸಂದು, ಗರ್ಭಧರಿಸಿದ ಅಕೆಗೆ, ದಿನದಿನಕ್ಕೆ ತನ್ನ 
ದೇಹವೇ ವಿನೂತನವಾಗಿ ಕಾಣುವುದಿರಲಿ . . . ವಾಜಶ್ರವಸನೂ ಈಗ ಹೊಸಬನಂತೆ 
ಕಾಣಿಸಿದ (ಬೆತಂಬಾ. ೫೮). (ಸಂ.] 

ವಿನೂತ್ನ (ಗು). ಅತಿನವೀನವಾದ ; ಹೊಚ್ಚಹೊಸದಾದ : ವಿನೂತ್ನ ಶ್ರೀ ್ರೀ ಧೃತಿ 
ಕೀರ್ತಿಬುದ್ದಿಲಕ್ಷ್ಮೀಪ್ರತಿತರ್‌ ದೇವಿಯರನಜುವರಂ ಬೆಸವೇಟ್ಹಂ (ಶಾಂತಿಪು ೯-೧೬೪) ; 
ಪೊನ್ನೇಂ ಪೊಂದೇಡವೇಂ ಕಾಣಬಾರದ ವಿನೂತ್ನ ವಸ್ತೂತ್ಕರಂಗಳೇಂ! (ರಾಮುಶ್ವ. 
೧೬೫-೧೮). [ಸಂ.) 

ಎನೆಗಂ (ಅ). ೧. ಇಂದಿನವರೆಗೆ ; ಈತನಕ ; ಈ ಪರ್ಯಂತ : ಯೋ ಭಾವೋ 
ಭಾವಾಂತರಸ್ಮ ಜ್ಞಾಪಕೋ ಭವತಿ ತತ್ರ ವರ್ತಮಾನಾದ್ದಾತೋಃ ವುದುಂ . . . ವಿನಂ, 
ವಿನೆಗಂ (ಶಬ್ದಾನು. ೫೮೮ ವೃತ್ತಿ). ೨. ಇರಲಾಗಿ ; ಇರುತ್ತಿರಲು : ವನ್ನಂ, ವನ್ನೆಗಂ ; 
ವಿನಂ, ವಿನೆಗಂ (ಶಬ್ದಾನು. ೧೯ ಪ್ರಯೋ). ಔ ಭವಿಷ್ಯತ್ಕಾಲದ "ವ' ಪ್ರತ್ಮಯದೊಂದಿಗೆ 
"ಇನಂ' "ಇನೆಗಂ', ಮೊದಲಾದ ಕಾಲಾರ್ಥಕವಾದ ಅವ್ಕಯಗಳನ್ನು 
ಸೇರಿಸಿ ಈ ರೂಪಗಳನ್ನು ಗುರುತಿಸಲಾಗಿದೆ. “ಇನ್ನೆಗಂ ' ಪರಾ. (] 

ವಿನೇಯ (ಗು). ೧. ಸೌಜನ್ಯದಿಂದ ಕೂಡಿದ ; ವಿನಯವುಳ್ಳ : ಇತ್ತ ವಿನೇಯ 
ನಿಕಾಯಾಂಬುಜಭಾನುವಪ್ಪ ಮೇಘರಥನರಮನೆಯಂ ಪೊಫ್ಳರ್ದು (ಶಾಂತಿಪು ೯-೮೭ ವ) ; 
ಮತ್ತಾಕ್ತನ ಜನ್ಮಾವಳಿಯಂ . . . ಉಸಿರ್ವದು ವಿನೇಯಕುಮುದಪ್ರಮೋದಕರ 
ತುಹಿನಕರಾ (ಚಂದ್ರಪು. ೩-೮). ೨. ಮಾರ್ಗದರ್ಶನ ಮಾಡಲ್ಪಟ್ಟ ; ಮುನ್ನಡೆ 
ಸಲ್ಪಟ್ಟ. (ನಾ). ೩. ಒಳ್ಳೆಯ ಮನುಷ್ಯ ; ಶಿಷ್ಟ ; ಸಜ್ಜನ : ಪ್ರಾಣಿಹಿತಮಂ 
ವಿನೇಯಪ್ರೀಣನಕರಮಂ . . . ನೆಗಖ್ಹಾದಿಪುರಾಣಮನಪರಿಮಿತಭಕ್ತಿಯಿಂ ಎರಚಿಸುವೆಂ 
(ಆದಿಪು. ೧-೪೨) ; ವಿನೇಯಂ ಕಲ್ಮಾಣಮಿತ್ರನೆಂಬಂ ಪರದಂ (ಯಶೋಚ. ೪-೪೪). 
೫. ವಿದ್ಯಾರ್ಥಿ ; ಶಿಷ್ಠ. ೬. ಜೈನಧರ್ಮಾನುಯಾಯಿ : ದುರಿತಘನತಿಮಿರ 
ದಶಶತಕಿರಣಮತಿಪ್ರೀತಿಕರಣಮಖಿಳವಿನೇಯೋದ್ದರಣಮೆಮಗಭವ ಭವಭಯಹರಣಂ 
ಭವದೀಯಸಮವಸರಣಂ ಶರಣಂ (ಆದಿಪು. ೧೪-೩೮). ಸಂ.) 

ವಿನೇಯಜನ (ನಾ). ಜೈನಧರ್ಮದಲ್ಲಿ ಶ್ರದ್ಧೆಯುಳ್ಳ ಜನ : ವಿನೇಯಜನ 
ಸಂಘಾತಕ್ಕೆ ಮಾಣಿಕ್ಕದೇವಪದಾಂಭೋಜವರಪ್ರಸಾದಮೆ ಜಯಂ ಭದ್ರಂ ಶುಭಂ 
ಮಂಗಳಂ (ಆದಿಪು. ೧೬-೭) ; ಮುನಿಸಮುದಾಯಸಮೇತಂ ವಿನೇಯಜನವನದಿವಾಕರ 
ನಂತಾ ಮುನಿಪನುಪವಾಸಮಂ ಪರ್ವನಿಮಿತ್ತಂ ಕಳೆದು (ಯಶೋಚ. ೧-೪೬).  (ಸಂ.) 

ವಿನೇಯಾರ್ಥಿ (ನಾ). ಜೈನಧರ್ಮಾನುರಾಗಿಯಾದವನು ; ಜೈನಧರ್ಮದಲ್ಲಿ 
ಶ್ರದ್ಧೆಯಿರುವವನು :.ಪೇಟ್ಲೊಂ ಜಿನಂ ಕೇಳ್ನೊರಖಿಳವಿನೇಯಾರ್ಥಿಗಳ್‌ 
ತತ್ಯಥಾಸಂತಾನಂ ಧರ್ಮಶ್ರವಃಸುಂದರಂ (ಶಾಂಶಿಪು. ೬-೫೯). (ಸಂ. ವಿನೇಯಾರ್ಥಿನ್‌) 

ಎನೋಕ್ತ್ಯಲಂಕಾರ (ನಾ). [ಕಾವ್ಯಮಾ] ಒಂದು ಬಗೆಯ ಅಲಂಕಾರ : 
ಒಂದು ಪದಾರ್ಥವಿಲ್ಲದಿರುವುದರಿಂದ ವರ್ಣವು ಹೀನವಾಗಿರುವಂತೆ ವರ್ಣಿತವಾದರೂ 
ಅಥವಾ ರಮ್ಮವಾಗಿರುವಂತೆ ವರ್ಣಿತವಾದರೂ ವಿನೋಕ್ಸಲಂಕಾರವಾಗುವುದು 
(ಕೈಪಿಡಿ. ೨೭೪). ([ಸಂ.7) 

ವಿನೋದ (ನಾ). ೧. ದೂರ ಮಾಡುವಿಕೆ ; ಅಟ್ಟುವಿಕೆ. ೨. (ಮನೋರಂಜನೆ 
ಅಥವಾ ವಿಶ್ರಾಂತಿಗಾಗಿ ಏರ್ಪಡಿಸುವ) ಕ್ರೀಡೆ ; ವಿಹಾರ : ಅನೇಕ ಪ್ರಕಾರದ 
ಕಟಕದ ನಾಗರಿಕ ನರನಾರೀಜನಂಗಳಂಗಜರಾಗರಂಜಿತವಿನೋದಂಗಳೊಳಿರೆ (ಆದಿಪು 
೧೨-೪೫ ವ) ; ಭರದಿಂದಂಬರವೀಥಿಯೊಳ್‌ ನಿಜವಿನೋದಾಪಾದನೋದ್ಕೋಗದಿಂ 
ಬರುತುಂ (ಚಂಡ್ರಪು. ೫-೪). ೨. ಹಾಸ್ಯ ; ತಮಾಷೆ ; ಚೇಷ್ಟೆ : ಕರಿ ವಿನೋದದಿ 
ಕುಡಿದ ಜಲವನು ಕರಣಿಯಲಿ ತೆಗೆತೆಗೆದು ರಿಪುಮೋಹರಕೆ ಚೆಲ್ಲಿತು ಕಲ್ಪಮೇಘದ ಬಸುಅ 
ಬಗಿದಂತೆ (ಕುವ್ಮಾದ್ರೋ. ೩-೪೦) ; ಊಟ ಮಾಡುವಾಗ ನಾಲ್ಕು ವಿನೋದದ ಮಾತುಗಳು 
ಇಲ್ಲದಿದ್ದರೆ, ಸ್ಟಾರಸ್ಕವೇ ಇಲ್ಲ (ಆರ್ಯಕ. ೫೬). ೩. ಸಂತೋಷ ; ಹಿಗ್ಗು : ದ್ರುಪದನ 
ಪೊಟಲೊಳ್‌ ಪಾಂಡವರ್‌ ಚಾಗಕ್ಕೆ ಬೂತುಂ ಭೋಗಕ್ಕೆ ಪೊಟ್ಟುಂ ನೆಲ್‌ಯದೆನಿಸ 


20 


30 


ವಿನೋದಂಬೆಜು 


ಸುಖಸಂಕಥಾವಿನೋದದಿಂ ರಾಜ್ಮಂಗೆಯ್ಕುತ್ತಿರ್ಪನ್ನೆಗಂ (ಪಂಪಭಾ. ೪-೧ ವ) ; ಅದಂ 
``ವಿನೋದವಿಕಸಿತವಿಳೋಚನಂ ನೋಡುತ್ತುಮಿರೆ (ಚಂದ್ರಪು. ೨-೨೭ ವ). ೪. ಅತಿಯಾದ 
ಆಸಕ್ತಿ ; ಕುತೂಹಲ : ""ಕೌತೂಹಳಂ, ವಿನೋದ, ಕೌತುಕಂ, ಕುತೂಹಳಂ - ಈ 
೪ ವಿನೋದಂ'' (ಹಲಾಯು. ೧೧೯-೩೫). ೫. ಒಂದು ಬಗೆಯ ಭವನ. ೬. [ಸಂಗೀತ] 
ರಾಸಕಗೀತದ ನಾಲ್ಕುಪ್ರಕಾರಗಳಲ್ಲಿ ಒಂದು : ಆಲಾಪದ ಕೊನೆಯಲ್ಲಿ 
ಧ್ರುವಪದದಿಂದ, ಕಾತುಕ(ಭಾವ)ದಲ್ಲಿ ವಿನೋದವು (ಹಾಡುವಂತಹುದೆಂದು) 
ಸ್ಮೃತವಾಗಿದೆ (ಚಶುಪ್ರ. ೭೬).  [ಸಂ.) 
ವಿನೋದಂಬೆಜು (ಕ್ರಿ). ಸಂತೋಷಿಸು ; ಆನಂದವನ್ನು ಪಡೆ ; ಹಿಗ್ಗು : 
ವನೇಜಾತಿನಿಯಂ ವಿಡಂಬಿಸಿ ವಿನೋದಂಬೆತ್ತು ಬಂದತ್ತು ಸಬ್ಬವಕಾಅಂಗೆಣೆಯಾಗಿ 
. ಮಾರುತಂ (ಜಗವಿ. ೧೬-೧೧೦). (ವಿನೋದ + ಪೆಯು) 
ಏನೋದಕ್ರೀಡೆ (ನಾ). ತಮಾಷೆಗಾಗಿ ಆಚುವ ಆಟ ; ಹುಡುಗಾಟ : ನಿಷ್ಕಾರುಣ್ಮ 
ಭೂಯಂತ್ರದ ವಿನೋದಕ್ರೀಡೆ ಕೃಷ್ಣನದು (ಕುವ್ಮಾದ್ರೋ. ೮-೬೨). 
(ಸಂ. ಎನೋದಕ್ರೀಡಾ) 
ವಿನೋದಗಾತಿ (ನಾ). ಚೆಲ್ಲಾಟವಾಡುವವಳು ; ಹಾಸ್ಕಗಾತಿ : 
_ವಿನೋದಗಾತಿ'' (ಸಿದ್ಧಾಂತಿ. ೧೬೭).. [ವಿನೋದ 4 - ಕಾತ್ಮಿ) 
ಎನೋದಗಾರ (ನಾ). ತಮಾಷೆ ಮಾಡುವ ಸ್ವಭಾವದವನು; ಹಾಸ್ಕಗಾರ: 8). 
(ವಿನೋದ # - ಗಾರ (ಆ - ಕಾಜ)] 
ಎನೋದನಿದ್ರೆ (ನಾ). ತಮಾಷೆಗಾಗಿ ಮಾಡಿದ ನಿದ್ದೆ ; ತೋರಿಕೆಯ ನಿದ್ರೆ : 
ತಿಳಿಯೆ ವಿನೋದನಿದ್ರೆ ಹರಿ ಮೆಲ್ಲನೆ ಮೆಯ್ಮುರಿವಂತೆಗೆಯ್ಕೆ (ಜಗವ. ೩-೧೦೦). 
ಸಂ. ವಿನೋದನಿದ್ರಾ] 
ವಿನೋದವನ (ನಾ). ವಿಹಾರಕ್ಕಾಗಿ ಏರ್ಪಡಿಸಿದ ತೋಟ ; ಕೇಳೀವನ : ನಿನ್ನ 
ಪೆಂಡಿರಿನ್ನಾರ್ಮಧುಮಾಸದೊಳ್‌ ನಿಜವಿನೋದವನಂಗಳ ಪಾದಪಂಗಳೊಳ್‌ 
ಪೆರ್ಮೊಲೆಯೊತ್ತಿನಿಂ ಕುರವಕಕ್ಕೆ ವಿಕಾಸಮನುಂಟುಮಾಟ್ಬರ್‌ (ಪಂರಾಮು. ೧೪-೧೯೫). 
[ಸಂ.) 
ವಿನೋದವೇದಿಕೆ (ನಾ). ಮನೋರಂಜನೆಯ ವೇದಿಕೆ ,-- ಜಗಲಿ : ಸೌಧತಳಂಗಳ 
ವಿನೋದವೇದಿಕೆಯ ಮತ್ತವಾರಣದ ಮಲಂಗಂ ಮಲಂಗಿ ಚದುರ ಚಾಗದ 
ದಗುಂತಿಯಂ ಮೆಲ್‌ವ ವಿವಿಧ ವಿಟರೊಳಂ (ಪುಷ್ಪಪು ೨-೭೭ ವ). (ಸಂ. ವಿನೋದವೇದಿಕಾ] 
ವಿನೋದಶೀಲ (ನಾ). ಸಂತೋಷದ ಸ್ವಭಾವದವನು : ಪರಮಾನುಭಾವನಭಿಮಾನಿ 
'  ವಿನೋದಶೀಲಂ (ಕವರಾ. ಖಳೆಸುರಸೂದನನ ತೆಗೆಧಪ್ಪಿ ನಗುತ 
ವಿನೋದಶೀಲನು ಮಗನ ನೋಡಿದ ಹಲವು ಕಣು ದಣಿಯೆ (ಕೌಶಿರಾ. ೩೬-೨). [ಸಂ.) 
ವಿನೋದಿ (ನಾ). ಆನಂದಪಡುವವನು ; ಸಂತೋಷಿಸುವವನು : ಅಸಹಾಯ 
ಸಾಹಸವಿನೋದಿ ಎವಕ್ತಚಿತ್ರಪ್ರಸಹಪ್ರಕಾಶಿತಮಹೋದಯತತ್ತೃಸತ್ತ್ವ೦ (ಕವಿರಾ. 
೩-೨೨೯) ; ದೈತ್ಯಧ್ಯಾಂತಮಂ ಗೆಲ್ಲ ಭೂಭಾರಚ್ಛೇದವಿನೋದಿ ಕೃಷ್ಣನೆಮಗೀಗಾ 
ನಂದಸಂದೋಹಮಂ (ಜಗವ. ೧-೧). (ಸಂ. ವಿನೋದಿನ್‌) 
ವಿನೋದಿಸು (ಕ್ರಿ). ಹಿಗ್ಗು; ಸಂತೋಷಪಡು : ಶಿವರಹಸ್ಮಾಗಮನಿಗಮ 
ದನುಭವಿಗಳೆನಿಸಿ ವಿನೋದಿಸುವರುಂ ಶಿವಗಣಾವಳಿಯಿಂತು ಸುಖಗೋಷ್ಠಿಯೊಳಿರಲು 
(ಬಸಪು. ೪-೯) ; ಸಕಲತತ್ತಂಗಳ ಸಕಲಬ್ರಹ್ಮಾಂಡಗಳ ಹುಟ್ಟಿಸಿ ತಮ್ಮಲ್ಲಿಯೇ 
ವಿನೋದಿಸುವರು €ಜ್ಮೋತಿಶಾಂ. ೬). [ವಿನೋದ + - ಇಸು) 
. ವಿನೋದ್ಯಮಾನೆ (ನಾ). ಸಂತೋಷಗೊಳಿಸಲ್ಪಟ್ಟವಳು : ಕನ್ಮಾಪರಿವಾರವಿಲಾಸ 
ಎಲಾಸಿನೀವಿನೋದ್ಮಮಾನೆಯನಾಭರಣಪ್ರಭಾಪರಿಭೂತಪ್ರಭೂತಜ್ಯ್ಕೋತಿಃಪ್ರಭೆಯಂ 


""ಲಲನಾ — 


೩-೨೨೮) ; 


ಜ್ಕೋತಿಃಪ್ರಬಭೈೆಯಂ ಪ್ರತೀಹಾರಂ ಮುಗದಾದಿರಾಜಾಬಿಮುಖಂ ಮಾಡಿ 
(ಶಾಂತಿಪು. ೫-೧೦೫ ವ). [ಸಂ. ವಿನೋದ್ಕಮಾನಾ। 
ವನ್ನ (ಗು). ೧. ಗ್ರಹಿಸಿದ ; ತಿಳಿದ. ೨. ಪಡೆದ ; ಹೊಂದಿದ. 


೩. ವಿಚಾರಿಸಲ್ಪಟ್ಟ. ೪. ಇಟ್ಟ ; ನೆಲೆಗೊಳಿಸಿದ. ೫. ಮದುವೆಯಾದ. 
(ನಾ). ೬. ಪಡೆದುದು ; ಹೊಂದಿದುದು : "“ಲಬ್ಧಂ, ಪ್ರಾಪ್ತಂ, ವಿನ್ನಂ . . . 
` ಭೂತಂ - ೬ ಹೊಂದಲ್ಪಟ್ಟಿರುವದು, ಪಡೆಯಲ್ಪಟ್ಟಿರುವುದು, ಆಗಿ ಬಂದಿರುವುದು'' 


೭೯೨೦ 


ಜ್ರ 


ಕೆ 
ವಿನ್ಯಾಸ 


(ಸಿದ್ಧಾಂತಿ. ಆಂ). ೭. ವಿಚಾರಿಸಿಕೊಂಡುದು : "“ಏನ್ನಃ, ವಿತ್ತ; ವಿಚಾರಿತಃ - ೩ 
ವಿಚಾರಿಸಲ್ಪಟ್ಟದ್ದು, ಪ್ರಸಿದ್ಧವಾಗಿ ಕೇಳಿ ತಿಳಕೊಳಲ್ಪಟ್ಟದ್ದು'' (ಸಿದ್ಧಾಂತಿ. ೩೫೦). [ಸಂ.] 

ವಿನ್ನಪ "ಬಿನ್ನಪ' ನೋ. 

ವಿನ್ನಪಂಗೆಯ್‌ "ಬಿನ್ನಪಂಗೆಯ್‌' ನೋ. 

ಎನ್ನಪ್ಪ "ಬಿನ್ನಪ' ನೋ. 

ವಿನ್ನಪ್ಪಂಕೆಯ್‌ “ಬಿನ್ನಪಂಗೆಯ್‌' ನೋ. 

ಎನ್ನಪ್ಪಂಕೆಯ್ಸು (ಕ್ರಿ). ಅರಿಕೆ ಮಾಡಿಸು ; ವಿಜ್ಞಾಪಿಸುವಂತೆ ಮಾಡು : ಗೋವಿನ್ಹ 
ಮಾಧವರಸರಯ್ದು x ರಭಸುರಕಣ್ಣಿರಾಯಕೊಬ್ಲ್‌ ೫ ವಿನ್ನಪ್ಪಂಕೆಯ್ಸಿ ಪ್ರಸಾದ 7೦೦ 
(ಎಕ. ೫ (5), ಮುಳಬಾ. ೧೩೬-೩ ; 9ನೆಯ ಶತ). ([ವಿನ್ನಪ್ಪ ( ಬಿನ್ನಪ) + ಕೆಯ್ಸು) 

ವಿನ್ನಪ್ಪಂಗೆಯ್‌ "ಬಿನ್ನಪಂಗೆಯ್‌' ನೋ. 

ಎನ್ನವೀ ? (ಕ್ರಿ). (?) : ಕುದುರೆಗಾಳೆಗದ ಬಿಂನಣದೊಳು(0)ನ್ನತಿಕೆವಡೆದ ಸುಭಟ 
ಸವಾರಿಚೂಡಾರತ್ನ ಸಬಳತ್ರಿನೇತ್ರ ಬಿರುದಿನಣಕಕ್ಕೆ ಸೆಣಸಿ ಮಚ್ಚರಿಪಂಗೆ 
ತ(0)ನ್ನ ವಾರುವಮಂ ವಿ(0)ನ್ನವಿತ್ತು ಮು(0)ನ್ನ ಪಾರ್ವಿಸಿ ಮುರಾರಿಯೊಳು 
ದೆಖ್ಚಾದೆಖ್ಬಿಯೊಳು ಕಾದಿ ತಳ್ತಿಉದು ಗೆಲ್ಲು (ಸೌ Di, ೩೪೩-೨೧ ; 1226). [?) 

ಎನ್ನಾಣ "ಬಿನ್ನಾಣ' ನೋ. 

ಎನ್ನಾಣಿ "ಬಿನ್ನಾಣ್ಮಿ' ನೋ. 

ಎನ್ನು "ಬಿಟ್ಟು' ನೋ. 

ವಿನ್ಯಸ್ತ (ಗ) ೧. ಇಟ್ಟ ; ಇರಿಸಿದ : ಸ್ವಸ್ತಿಸಮಸ್ತನರೇಶ್ವರ ಮಸ್ತಕವಿನೃಸ್ತಶಾಸನಂ 

. ಆದಿದೇವನಗ್ರತನೂಜಂ (ಆದಿಪು. ೧೩-೭೨) ; ಶಸ್ತ್ರ ಶಿವದೀಕ್ಸಾರ್ಥಿಜನ ತನ್ಮಸ್ತಕಾ 

ಭಯವರದ ಕರುಣಾಹಸ್ತವಿನ್ಮಸ್ತಪ್ರಭಾವ ಶ್ರೀಗುರುವೆ ಜಯತು (ಬಸಪು. ೬-೪೯). 
೨. ಕೆತ್ತಿದ ; ಕೊರೆದ : ಸುಯೋಧನೋರುಮಕುಟೋದೃಟ್ಟ $್ರತಿಜ್ಞಾಕ್ಷರಾವಳಿ 
ವಿನ್ನಸ್ತ ವಿಶಾಲನಿಶ್ವಳಶಿಲಾಸ್ತಂಭಂ (ಗದಾಯು. ೧-೫೫). ೩. ಕೊಟ್ಟ ; ನೀಡಿದ. 
೪. `:ಉಂಟಾದ ; ಒದಗಿದ : ಯುಧಿಷ್ಠಿರನುಣಲಿ ಧರೆಯನು ಗೋತ್ರವಧವಿನ್ಮಸ್ತ 
ಕಿಲ್ಪಿಷವ (ಕುವ್ಮಾಗ. ೩-೧೯). (ನಾ). ೫. ಇಡಲ್ಪಟ್ಟುದು ; ನೆಲೆಗೊಂಡುದು : 
ಅವನ ಪದಾರ್ಥಸಾಮಗ್ರಿಯು ಒಳಗೊಳಗೇ ಮೆಲ್ಲಮೆಲ್ಲನೆ ನಾನಾಪದರಗಳಲ್ಲಿ 
ವಿನ್ಕಸ್ತವಾಗಿ ಅವನನ್ನು ಸುತ್ತಿಕೊಂಡು . . . ಆನಂದಪಡೆಯುವುದನ್ನು ನೋಡುವೆವು 
(ನಿಬಂಧ. 11, ೨೮೦). ([ಸಂ.] 

ಎನ್ಯಾಸ (ನಾ). ೧. ಇಡುವಿಕೆ ; ಇರಿಸುವುದು : ಆ ಸುದತಿಯ ಮೃದುಪದವಿನ್ಮಾಸ 
ಮುಮಂ ಶೇಷನಾನಲಾಅದೆ ಸುಯ್ದಂ (ಪಂಪಧಾ ೧-೧೨೬). ೨. (ವಸ್ತು, ಪದಾರ್ಥ, 
ಧನ ಮುಂತಾದುವನ್ನು) ನ್ಮಾಸವಾಗಿ ಇಡುವುದು , -ಇರಿಸುವುದು. 
೩. ಇಡುಗಂಟು ; ನ್ಮಾಸ. ೪. ರಚನಾಕ್ರಮ ; ಜೋಡಣೆ ; ರಚನೆ : ಮದೀಯ 
ವಾಗ್ವಿಭವವಿನ್ಮಾಸಂ ಬಲಂಬೆತ್ತುದು (ಆದಿಪು. ೧-೨೫) ; “ಚಾವುಂಡರಾಯಪುರಾಣ'ವು 
ವಿಷಯ ಹಾಗೂ ವಿನ್ಮಾಸಗಳಲ್ಲಿ ಅಸ್ಪತಂತ್ರವಾದರೂ ಹಳಗನ್ನಡ ಗದ್ಮಶೈಲಿಯಲ್ಲಿ “ 
ತನ್ನದೇ ಒಂದು ಮಾದರಿಯಾಗಿ ಮೆರೆದಿದೆ (ಕಸಾಚ. ೧೧೪). ೫. (ಕಟ್ಟಡದ ಆಕಾರ, ; 
ಅಳತೆ ಮುಂತಾದುವನ್ನು ತೋರಿಸುವ) ರೇಖಾಚಿತ್ರ ; ನಕ್ಕೆ : 
ಮುಖ್ಯಸೂತ್ರಧಾರನು ದೇವಾಲಯದ ವನ್ಶಾಸವನ್ನು ಬರೆದು ಪ್ರತಿಯೊಂದು ಭಾಗದ 
ಅಳತೆಯನ್ನೂ ನಿರ್ಧರಿಸಿದ ಮೇಲೆ ತಮ್ಮ ಚಿಹ್ನೆಗಳನ್ನು ಹಾಕುತ್ತಿದ್ದರು (ಹೊಯ್ಸವಾ. ೧೪). 
೬. ವ್ಯವಸ್ಥೆ ; ಏರ್ಪಾಟು : ವಿಧಿಯ ವಿನ್ಮಾಸಮಂ ನಿಂದಿಸಿದೊಡೇಂ ಫಳಂ (ಶ್ರೀರಾಮಾ. 
೩೧೩-೩೨೬). ೩. ಆಂಗಿಕಚಲನೆ ; ಅಂಗಾಭಿನಯ : ಅನಿಮೇಷಾದಿಪತಿ 
ಸಹಸ್ರನೇತ್ರನಾಗಳ್‌ ಸಹಸ್ರಕರನಾದಂ ನರ್ತನದೊಳ್‌ ಸಹಸ್ರಪದನಾದನೆನೆ ವಿರಾಜಿಸಿತು 
ಹಸ್ತಪದವಿನ್ಮಾಸಂ (೪ಜಪು. ೫-೧೯). ೮. ವಿಧಾನ ; ರೀತಿ ; ಬಗೆ : ಆ ಸೊಸೆಯ 
ಸಂಗಾತ ಕುಂತಿ ವಿಲಾಸದಲಿ ಕುಳ್ಳಿರ್ದಳಾ ವಿನ್ಮಾಸವನು ಜನ ನೋಡುತಿರ್ದುದು ಬಿಗಿದ 
ಬೆಅಗಿನಲಿ (ಕುವ್ಮಾಅ. ೧೬-೨೯) ; ಹೀಗೆ ಮಾನವರ ಎದೆಗಳಲ್ಲಿ ಪ್ರೀತಿಯಾಗಿ ಮೈದೋರಿ 
ಬಾಳನ್ನು ಬೆಳಗುವ ಈ ಶಕ್ತಿ ಚಿರಂತನವಾದ ದೈವೀಪ್ರೇಮದ ಒಂದು ವಿನ್ಮಾಸ ಮಾತ್ರ 
(ಸೌಂದಸ. ೩೫೬). ೯. ಪ್ರದರ್ಶನ ; ತೋರಿಕೆ. ೧೦. ಗುಂಪು ; ರಾಶಿ ; ಸಮೂಹ. 
೧೧. [ಸಂಗೀತ] ಸ್ವರಪ್ರಭೇದಗಳಲ್ಲಿ ಒಂದು ಬಗೆ : ಒಂದೊಂದು ರಾಗಕ್ಕೂ 


ವಿನ್ಯಾಸಿಸು 


ಹಾಡಲು ಪ್ರಾರಂಭಿಸಬೇಕಾದ ಸ್ವರ (ಗ್ರಹ) . .. ಅಲ್ಲಲ್ಲಿ ನಿಲ್ಲಲು ಉಪಯುಕ್ತಸ್ವರಗಳು 


(ನ್ಮಾಸ, ಅಪನ್ಮಾಸ, ವಿನ್ಮಾಸ) . . . ನಿಯಮ, ಕ್ರಮಗಳು ನಿಷ್ಕರ್ಷಿಸಲ್ಪಟ್ಟವು (ಭಾರದ. 
೫೪೧). ೧೨. [ಕಾವ್ಯೃಮಾ] ಉಪರೂಪಕಗಳಲ್ಲಿ ಒಂದಾದ ಭಾಣಿಕೆ ಎಂಬುದರ 
ಏಳು ಬಗೆಯ ಅಂಗಗಳಲ್ಲಿ ಒಂದು : ಭಾಣಿಕಾ - ಇದರಲ್ಲಿಯೂ ಒಂದೇ 
ಅಂಕ ; ನೇಪಥ್ಮ ಸೂಕ್ಶ್ಮ . .. ಉಪನ್ಮಾಸ, ವಿನ್ಮಾಸ, ವಿಬೋಧ, ಸಾಧ್ವಸ, ಸಮರ್ಪಣ, 
ನಿವೃತ್ತಿ, ಸಂಹಾರ ಎಂಬ ಏಳು ಅಂಗಗಳು (ಸಂನಾಟ. ೩೬.) (ಸಂ. 


ಎನ್ಯಾಸಿಸು (ಕ್ರಿ). ರಚಿಸು ; ಸೃಷ್ಟಿಸು : ಈ ಸರಣಿವಿಡಿದಜ್ಞಜನರಾಯಾಸಮಂ 


ಕಡೆಗೊಳಿಸುವಡೆ ವಿನ್ಮಾಸಿಸುವೆ ಕೇಳ್ಮನದೊಳಸರದೊರತೆ ಬರದಂತೆ (ಗಗತಾ. ೧೩-೧೨). 
[ಏನ್ಕಾಸ + - ಇಸು) 

ವಿಪ (ನಾ). ಹಕ್ಕಿಗಳ ಒಡೆಯ ; ಗರುಡ : ಅತ್ಮದ್ಭುತಮಹಿಮಾತಿಶಯನ ಕೃಷ್ಣ 
ಸತ್ಮೇಶ ಭವ ವಿಪಾಹಿಪರಿಂ ನುತನು (ಪ್ರಸಭಾ. ೩೭-೧೫). [ಸಂ.] 

ವಿಪಂಚಿ (ನಾ). ೧. ಒಂದು ಬಗೆಯ ವೀಣೆ : ಭರತರಾಜಂ . . . 
ವಿಪಂಚೀಮಂದ್ರತಾರಮಧುರಮೂರ್ಥನಾಸನಾಥಪ್ರಯೋಗಂಗಳುಮಂ . . . ಆಲಿಸಿ 
(ಆದಿಪು. ೧೧-೭೨ ವ) ; ಇಂಚರದಿಂದ ಎಪಂಚಿಯ ಗೆಲ್ವಳಾ ಪಂಚಶರನ ಪಟ್ಟದಾನೆ 
(ನಾಗಕು. ೨-೯೧). ೨. ಆಟ ; ವಿಹಾರ ; ಕ್ರೀಡೆ. ೩. ಮನೆಯ ಮುಂದಿರುವ 
ಕಟ್ಟೆ ; ಜಗುಲಿ : “ವಿಪಂಚೀ - ವೀಣೆಯುಂ, ಗೃಹಬಹಿರ್ವೇದಿಯುಂ'' 
(ಕಾಶಕೃ. ೨೬೭). ೪. ಆವಾಸ ; ನೆಲೆ ; ಆಗರ : ಪುರುಡಿನ ಗರುಡಿ ಸೊರ್ಕಿನಿರ್ಕೆ 
ಮುಳಿಸಿನ ಬೆಳಸುವೆಜಗಿನ ವಿಪಂಚಿ ಪದಪಿನ ಪಂಜರಂ ಬಲ್‌ಚದುರ ಚಾವಡಿ . . . 
ಎನಿಪುದಂಗಜನೆ ಘಾರಾಘಾರಿ ರಾಜಿಸುವ ಸೂಳೆಗೇರಿ (ಪದ್ಮರಾ. ೮-5೬). [ಸಂ. ವಿಪಂಚೀ] 

ವಿಪಂಚಿಕೆ (ನಾ). ೧. ಎ ವಿಪಂಚಿ ೧ : ವಿಪಂಚಿಕೆ ಚಿತ್ರಿಕೆ. . . ರುದ್ರವೀಣೆಯೆಂಬ 
ಇಪ್ಪತ್ತೆರಡು ತೆಅದ ತಂತ್ರೀವಾದ್ಮಕ್ರಮವೆಂಬುದು (ಎವೇಕ. ೧೯೦). ೨. ಟೀಕೆ ; 
ವ್ಯಾಖ್ಯಾನ : ಆ ಮದನಂ ರತಿಶಾಸ್ತ್ರವಿಪಂಚಿಕೆಯಂ ಚದುರಿಂ ಬರೆದೋಲೆಯ 
ಚಂಡಳಿಕೆಯೊ ಎನೆ ಸಸಿ ಸೊಗಯಿಸಿತು (ಜಯಕಾ. ೧೪-೮). [ಸಂ. ವಿಪಂಚಿಕಾ] 

ವಿಪಂಚೀಗುಣತತ್ತ್ವೃಜ್ಞ (ನಾ). ವೀಣಾವಾದನದಲ್ಲಿ ಪಾರಂಗತನಾದವನು : 
ವಿಪಂಚೀಗುಣತತ್ತ್ವಜ್ಞರುಂ ವಾದ್ಮವಿದ್ಕಾವಿಶಾರದರುಮಪ್ಪವನ ಶಿಷ್ಕರಾಗಳ್‌ 
ಸೂಟಲ್‌ತು ಪಾಡಲ್‌ ತೊಡಂಗಿದರ್‌ (ಅದ್ಭುತ. ೧೯-೧೨). ([ಸಂ.) 

ವಿಪಕ್ಟ (ಗು). ೧. ಹದವಾಗಿ ಬೇಯಿಸಿದ. ೨. ಚೆನ್ನಾಗಿ ಮಾಗಿದ: ಸುಕೃತಮಹೀ 
ರುಹವಿಪಕ್ವಫಲಭುಕ್ತಿಗಿಂತು ನೋಂತರುಮೊಳರೇ (ಶಾಂತಿಪು. ೪-೭೫). (ನಾ). 
೩. ಹದವಾಗಿ ಬೇಯಿಸಿದುದು : ""ಶೃತಂ ವಿಪಕ್ಚಂ'" (ವಸ್ತುಕೋ. ೯೨-೨). [ಸಂ.) 

ವಿಪಕ್ಷ (ಗು). ೧. ಎದುರುಪಕ್ಷಕ್ಕೆ ಸೇರಿದ ; ವಿರೋಧಿಯಾದ : ಉದಾರವೀರ 
ಚರಿತನಿರತಕದನಕರ್ಕಶಕ್ಷತ್ರಿಯಂಗೆ ವಿಪಕ್ಷಕ್ಷತ್ರಿಯಪರಾಕ್ರಮಾಕರ್ಣನೋದೀರ್ಣ 
ಕ್ರೋಧದೊಳಳೀಕಬ್ರುಕುಟಿಯುಂ . . . ತಕ್ಕುದಲ್ತು (ಆದಿಪು ೧೪-೮೧ ವ) ; ತನ್ನಂಬು 
ಸಂಹಾರಂ ಮಾಡೆ ವಿಪಕ್ಸಸೈನಿಕಮನಂಭೋಜಾಕ್ಸನೇಸಾಡಿದ೦ (ಪಂರಾಮಾ. ೯-೬೮). 
(ನಾ). ೨. ವಿರುದ್ಧವಾದ ಗುಣ : ಉಪಶಮಮುಂ ತೀವ್ರತೆಯುಂ 
ವಿಪಕ್ಷಮಿತರೇತರೋಕ್ತಿ ಯಿಂದವನಾ ಭೂಮಿಪನಾಂತು ಮಧ್ಯಮಂ ಲೋಕಪಾಲನಾದಂ 
ಗಡಂ ಮಹೀಮಂಡಳದೊಳ್‌ (ಶಾಂತಿಪು. ೮-೧೨೪). ೩. ವೈರ ಡೆ ಶತ್ರುತ್ವ : ಬನದ 
ಪಕ್ಷಿಗಳಿ ವಿಪಕ್ಷಂ ನೆನೆಯಲಾಗದು (ಬಸಪು. ೪೫-೪೪). ೪. ವಿರೋಧಿ ; ಶತ್ರು : 
ನಿಮಿಷದಲಿ ಕಂಡೆಲ್‌ದನಂತಃಶ್ರಮದ ರುಳವಡಗಿತು ವಿಪಕ್ಷಬ್ರಮಣಚೇತೋಭಾವ 
ಭವನದ ಮುಖವಿಕಾಸದಲಿ (ಕುವ್ಮಾಗ ೭-೧೪); ತರಕ್ಷುರಾಕ್ಷಸವಿಪಕ್ಷವಳಕ್ಷಸರಕ್ಷದೇಹ 
(ರಾಜಶೇ ೧-೧೦). ೫. ಹಗೆಗಳ ಪಕ್ಷ ; ಎದುರುಪಕ್ಷ ; ಪ್ರತಿಪಕ್ಷ : ಕಡಿದು 
ವಿಪಕ್ಷಮನಿಂದ್ರಂ ಕಡಿವಂತೆ ಕುಲಾದ್ರಿಪಕ್ಷಮಂ ತೋಳ್ವೆಲಮಂ ಪಡೆದಂ ಪರಪ್ರತಾಪಂ 
(ಪಂರಾಮಾ. ೧-೧೩೮) ; ಪಕ್ಷ ವಿಪಕ್ಷಮೆಂದು ಪರಿಭಾವಿಸದೇತೆಅದಿಂ ಪರೋಪ 
ಕಾರಕ್ಷಮರಾಗಿ ಪುಟ್ಟಿದವರುಳ್ಳೊಡೆ . . . ವಂದಿಸಿ ಬಣ್ಣಿಸುವೆಂ (ನಳಚಂ. ೫). ೬. ರೆಪ್ಪೆ 
ತೆರೆದಿರುವಿಕೆ. ೫,೬: ಜನಪ ಕೇಳುಪಲಾಲಿತಾಂಜನವೆನೆ ಜಿತಾಕ್ಷ ವಿಪಕ್ಷವಾದವು 
«ಎ ವರ ಪಾಂಚಾಲನಂದನೆಯ (ಕುವ್ಮಾಆ. ೧೩-೨೦). ೭. ಪ್ರತಿಪಕ್ಷಕ್ಕೆ ಸೇರಿದವನು ; 
ಪ್ರತಿವಾದಿ. ಆ. ಪಕ್ಷಪಾತವಿಲ್ಲದಿರುವಿಕೆ ; ತಾಟಸ್ಥ್ಯ. ೯. ಚಾಂದ್ರಮಾನದ 


ಹಾಸ ಸತ ದ 


೭೯೨೧ 


10 


1s 


40 


ವಿಪತ್ತಿ 


ತಿಂಗಳಿನಲ್ಲಿ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಬದಲಾದ ದಿನ. 
(ಸಂ.] 

ವಿಪಕ್ಸತ್ವ (ನಾ). ೧. ಎದುರು ಪಕ್ಷದಲ್ಲಿರುವಿಕೆ ; ಶತ್ರುತ್ವ. ೨. ರೆಕ್ಕೆಗಳಿಲ್ಲ 
ದಿರುವಿಕೆ. ೧,೨ : ನೆಗಬ್ದುದ್ದಂಡತೆ ಕಂಟಕಸ್ಥಿತಿಸರೋಜವ್ರಾತದೊಳ್‌ ರಾಜಲೀಲೆ 
ಗುರುಸ್ಫೂರ್ತಿ ನಭೋಗ್ರದೊಳ್‌ ಚಪಲತಾಸಂಗಂ ವಿಪಕ್ಸತ್ವ (ಪಾಠಾಂ. ವಿಪತ್ಪಕ್ಷ| 
ಮದ್ರಿಗಳೊಳ್‌ . . . ಒಪ್ಪುಗುಮುರ್ವೀಶರೊಳೊಪ್ಪದೆಂದೆನಿಸಿದಂ ತನ್ನೇಟ್ಸೆಯಿಂ ಪದ್ಮಜಂ 
(ಪುಷ್ಪಪು. ೫-೫೬). (ಸಂ. (ವಿ 4 ಪಕ್ಷತ್ವ ; ವಿಪಕ್ಷ" ತ್ವ)] 

ವಿಪಕ್ಷಪಾತ (ನಾ). ಶತ್ರುಗಳ ನಾಶ ; ವೈರಿಗಳ ಧ್ವಂಸ : ಆಳು ಹಿರಿದಿದ್ದೇನು 
ಫಲ ಹೀಹಾಳಿದೈವಕೆ ಬೇಜ* ಪರಿಯ ವಿತಾಳವಿಲ್ಲ ವಿಪಕ್ಷಪಾತದೊಳೆಂದನಂಧನೃಪ 
(ಕುವ್ಕಾಕ. ೧೫-೬). [ಸಂ.] 

ವಿಪಕ್ಷಿ (ನಾ). ೧. ಎದುರಾಳಿ ; ಹಗೆ ; ಶತ್ರು : ಅಕ್ಷದ್ಯೂತದಿನೆನ್ನ ವಪಕ್ಸಿಗೆ 
ಸೋಲ್ತೆಂ ಮದೀಯರಾಜ್ಕವಂ (ನಳಚಂ. ೭೫೩). ೨. ವಿಶೇಷ ಬಗೆಯ ಪಕ್ಷಿ, - 
ಹಕ್ಕಿ : ಹಂಸ ಚಕ್ರವಾಕ ಬಳಾಕ ವಿಪಕ್ಷಿಗಣಂಗಳ್‌ ನೀರೊಳಗಾಡುತ್ತುಂ ಮುಲುಗುತ್ತುಂ 
(ವಡ್ಡಾರಾ. ೫೪-೨೧). (ಸಂ. ವಿಪಕ್ಷಿನ್‌] 

ವಿಷಣ (ನಾ). ೧. (ವಸ್ತುಗಳ) ಮಾರಾಟ ; ವಿಕ್ರಯ ; ಬಿಕರಿ : ""ವಿಪಣಃ, 
ವಿಕ್ರಯಃ - ೨ ಮಾರುವವರ ಹೆಸರುಗಳು'' (ಸಿದ್ಧಾಂತಿ. ೨೯೮). ೨. ಅಂಗಡಿ ಬೀದಿ ; 
ಮಾರುಕಟ್ಟೆ. [ಸಂ.] 

ಎಪಣಿ (ನಾ). ೧. ವಸ್ತುಗಳನ್ನು ಮಾರುವ ಸ್ಥಳ ; ಅಂಗಡಿ ; ಮಳಿಗೆ : 
ಪೂಜ್ಮವಣಿಗ್ವರರಿಂ ನಿರಂತರಂ ನಿಯತದೊಳೊಪ್ಪುಗುಂ ವಿಪಣಿವಿಶ್ರುತಸುಂದರ 
ವೀಥಿವೀಥಿಯೊಳ್‌ (ನಳಚಂ. ೬೩೫). ೨. ಅ೦ಗಡಿಗಳಿರುವ ಬೀದಿ ; ಮಾರುಕಟ್ಟೆ : 
ಪಣಗಣದಿನಣಿಯರಮವಂ ನಗುತೆ ಪರದರೊಪ್ಪಿದರಾ ವಿಪಣಿಯೊಳುದ್ಧತತೇಜದಿಂ 
(ಪದ್ಮರಾ. ೮-೭೭). ೩. ಮಾರಾಟ ಮಾಡುವ ಸರಕು, - ವಸ್ತು. ಲ. ವ್ಯಾಪಾರ ಸ್ಯ 
ವ್ಯವಹಾರ. (ಸಂ. 

ಎಪಣಿಕ (ನಾ). ವ್ಯಾಪಾರ ಮಾಡುವವನು ; ವರ್ತಕ : ""ಬಣಂಜಿಸುವವಂ ವಿಪಣಿಕಂ 
ನೈಗಮಂ ವಣಿಜನಕ್ಕು'' (ಮಂಗರಾ. ೧೦೨-೧). [ಸಂ.) 

ವಿಷಣಿಪದ (ನಾ). ಅಂಗಡಿಗಳಿರುವ ಬೀದಿ ; ಮಾರುಕಟ್ಟೆ ; ಪೇಟೆಬೀದಿ : 
ಜಳಧಿಯನಗಸ್ತ ನೀಂಟಲ್‌ ತೊಳಗಿದಪುವು ತಳದೊಳಖಿಳನಾನಾರತ್ನಂಗಳೆನಲೈೆ 
ಸಕಲರತ್ನಂಗಳ ಪಸರದಿನೆಸೆದುವಲ್ಲಿ ವಿಪಣಿಪದಂಗಳ್‌ (ಕಾದಂಪೂ. ೨೯೬). 

(< ಸಂ. ವಿಪಣಿಪಧ) 

ವಿಪಣಿಮಾರ್ಗ (ನಾ). ಇ ವಿಪಣಿಪದ : ಆ ವಿಲಾಸಿನೀನಿವಾಸಕ್ಕೆ ಆಸನ್ನಮೆನಿಪ 
ವಿಪಣಿಮಾರ್ಗದೊಳ್‌ . . . ನನೆಯಂಬುಗಳ್ಗೆ ಬೆರಲೆತ್ತುವರಲ್ಲಿಯ ಮಾಲೆಗಾರ್ತಿಯರ್‌ 
(ಮಲ್ಲಿಪು. ೨-೫೮) ; ಪುರದ ಸಿರಿಯನವಲೋಕಿಸುತ್ತುಂ ವಿಪಣಿಮಾರ್ಗಂಬಿಡಿದು ನಡೆತಂದು 

- ಬಿಸರುಹಾಕ್ಷಂ ನವರತ್ನಖಚಿತಸಿಂಹಾಸನದೊಳ್‌ ಸುಖಾಸೀನನಾಗಿ 

(ಜಗವಿ. ೧೬-೮೮ ವ). [ಸಂ.) 

ವಿಪತಾಕ (ನಾ). ೧. ಗರುಡಲಾಂಛನವುಳ್ಳ ಧ್ವಜ. ೨. ಗರುಡಲಾಂಛನವುಳ್ಳ 
ಧ್ವಜವನ್ನು ಹೊಂದಿರುವವನು ; ವಿಷ್ಣು : ಅಮದಂ ಪಿತಾಮಹಂ ವೀತಮಲಂ 
ಮದನಾರಿ ಮೂಕನಾ ವಿಪತಾಕಂ . . . ದಾಮನಂದಿ ಮುನಿಸನ್ನಿಧಿಯೊಳ್‌ (ಎಕ. vA). 
ನಾಗಮಂ. ೧೧೮-೪೮ ; 1177). ([ಸಂ. ವಿಪತಾಕಾ] 

ವಿಪತ್ಕಾಲ (ನಾ). ಕಷ್ಟದ ಸಮಯ ; ಅಪತ್ಕಾಲ : ಎಪತ್ಕಾಲದಲ್ಲಿ ಆದವನೇ 
ನಂಟ (ರೂಢಿ). [ಸಂ.) 

ವಿಪತ್ತಿ (ನಾ). ೧. ಕೇಡು ; ಕಷ್ಟ ; ಆಪತ್ತು : ಬಗೆಯದೊಳಕೆಯ್ದುದೆನ್ನಯ 
ಪಗೆಯಂ ಸಂಪತ್ತಿಯಂ ನಿರಂತರಮೆಂಬುಬ್ಬೆಗದಿಂ ವಿಪತ್ತಿ ನೋಡದು ನಗರ 
ವಣಿಗ್ವಾಟಕೋಟಿಯಂ ಮಲ್‌ದೆಂದುಂ (ಚಂದ್ರಪು. ೧-೧೨೮) ; ಘನಪರಿಭವವಹುದು ತಪ್ಪದು 
ವಿಪತ್ತಿ (ತಿಮ್ಮಶಾಂ. ೪-೨೫). ೨. ಸಾವು; ಮರಣ : ಖರನ ವಿಪತ್ತಿಯೊಳ್‌ ವಿಕಲನಾದನೆ 
(ಪಂರಾಮಾ. ೯-೧೫೬). ೩. ನಿಲುಗಡೆ ; ಕೊನೆ ; ಮುಕ್ತಾಯ. ೪. ದುರ್ದೈವ ; 


ದುರಾದೃಷ್ಟ. (ಸಂ.] 


ವಿಷತ್ತು 


ಇತಿ 


ವಿಪತ್ತು (ನಾ). ವ ವಿಪತ್ತಿ ೧ : ಪಾಂಡುಸುತರಿಗೆ ಬಹ ವಿಪತ್ತುಗಳೊಳಗಿದೊಂದೇ 
ಕಳಶವಾದುದಲ (ಕುವ್ಕಾಕ. ೩-೨೭) ; ಜೀವನದಲ್ಲಿ ಈವೊಳಗಾಗಿ ಅನೇಕ ಸಂಕಟ ಮತ್ತು 
ವಿಪತ್ತುಗಳನ್ನು ಕಂಡುಕೊಂಡಿದ್ದೇನೆ (ಹೇಮಂತ. ೨೭೧) ; ವಿಪತ್ತು ಬಂದರೂ ಆಪತ್ತು 
ಬಿಡಲಿಲ್ಲ (ಗಾದೆ). [ಆ ಸಂ. ವಿಪದ್‌) 

ಎಪಥ (ನಾ). ತಪ್ಪುಹಾದಿ ; ಅಡ್ಡದಾರಿ : ""ವೃಧ್ವಃ, ದುರಧ್ವಃ, ವಿಪಥಃ ಕದಧ್ವಾನ್‌, 
ಕಾಪಥಃ - ೫ ಕೆಟ್ಟದಾರಿ, ಕೀಳುಹಾದಿ'' (ಸಿದ್ದಾಂತ ೯೭). [ಸಂ.) . 

ಎಪದಕಂಪಿತ (ಗು). ಕಷ್ಟಕ್ಕೆ ನಡುಗದ ; ಆಪತ್ತಿಗೆ ಕದಲದ ,--ಚಲಿಸದ : 
ವಿಪದಕಂಪಿತ ಪರಮವಿಜ್ಞಾನೈಕಬುದ್ಧಿಯಲಹವು ಸಿದ್ದಿಗಳು (ತಿಮ್ಮಶಾಂ. ೬-೪). [ಸಂ.) 

'ವಿಪದೆ (ನಾ). ದುರ್ದೈವ ; ದುರಾದೃಷ್ಟ : ಸ್ಪಪದದಲಿ ಮಗನನ್ನು ಸ್ಥಾಪಿಸಿ 
ಎಪದೆಗಂಜದೆ ಮುನಿಗಳಂತೆಯೆ ಸಪದಿ ವನವಾಸಕ್ಕೆ ಹೊರಡಲು (ರಘುವಂ. ೭೮-೧೧). 

[ಸಂ. ವಿಪದಾ] 

ವಿಪದ್ವಿದ್ರಾವಣ (ನಾ). ಕಷ್ಟಗಳನ್ನು ನಾಶಮಾಡುವವನು ; ತೊಂದರೆಗಳನ್ನು 
ನಿವಾರಿಸುವವನು : ಕರಂ ಪೆಂಪುವೆತ್ತನುದಾತ್ತಸ್ಥಿತಿಯಿಂ ಸುಹೃಜ್ಞನವಿಪದ್ಧಿದ್ರಾವಣಂ 
ದೇವಣಂ (ಎಕ. ೪11೧), ನಾಗಮಂ. ೬೪-೫೫ ; 1145). (ಸಂ.) 

ವಿಪನ್ನ (ಗು). ೧. ಅಡ್ಡಮಾರ್ಗ ಹಿಡಿದ ; ತಪ್ಪುದಾರಿಗೆ ಹೋದ. ೨. ಕಷ್ಟಕ್ಕೆ 
ಗುರಿಯಾದ ; ಆಪತ್ತಿಗೊಳಗಾದ ; ತೊಂದರೆಗೆ ಸಿಲುಕಿದ : ಅದೃಢಾಗಾರ 
ವಿಪನ್ನಖಿನ್ನಗೃಹಿಣೀನಿಶ್ವಾಸದಿಂ ಕೂಡೆ ತೂಚೆದುವಾವಾಸಪರಿಕ್ರಿಯಾಕುಲವಧೂ 
ವಕ್ಸೋಜದೊಳ್‌ ಬಿಲ್ಲು ಸೇರಿದುವು . . . ವಾರ್ಬಿಂದುಗಳ್‌ (ಚಂದ್ರಪು. ೪-೪೦). 
೩. ದುರ್ಬಲಗೊಂಡ ; ಕುಗ್ಗಿದ ; ಸೋತ. ೪. ನಾಶವಾದ ; ಅಳಿದ. 
೫. ಸತ್ತ ; ಗತಿಸಿದ : ಕೊಳುಗುಳವನ್ನೋಡಲ್‌ ಚಕ್ರಪಾಣಿಯುಂ ತನ್ನ 
ಸಹೋತ್ಸನ್ನರುಮೊಡವರೆ ಬಂದು ವಿಪನ್ನೋಗ್ರಾರಾತಿವರ್ಗವಾಹವಧರೆಯಂ ಎಯ್ದಿ 
(ಪಂಪಧಾ ೪-೨). ೬. ಕೆಳಕ್ಕೆ ಬಿದ್ದ ; ಚ್ಕುತವಾದ. (ನಾ). ೭. ಹಾವು ; 
ಸರ್ಪ. ಆ. ದುರ್ಗತಿಯಲ್ಲಿರುವವನು ; ದುರ್ದೆಸೆಯಲ್ಲಿರುವವನು : ಮುನ್ನ 
ನಾರಾಯಣಿಯೆನಿಪುದೀ ಕನ್ನಿಕೆಯ ಪೆಸರೊಬ್ಬ ಗುಣಸಂಪನ್ನ ಮುನಿಪನ ವಧು . . . 
ತನ್ನ ಪತಿ ಪರದೈೆವವೆಂದು ವಿಪನ್ನನನು ಕೊಂಡಾಡುತಿರ್ದಳು (ಕುವ್ಮಾಆ. ೧೬-೪೩). 

[ಸಂ.] 

ವಿಪನ್ನತೆ (ನಾ). ೧. ಕಷ್ಟ ; ತೊಂದರೆ ; ತೊಡಕು : ರನ್ನದ ಮಟೆಯಿಂ 
ದಿಳೆಯ ವಪನ್ನತೆ ಗರ್ಭಾವತಾರದಿಂದಲುದಿಂಗಳ್‌ ಮುನ್ನಮೆನೆ ಪೋಯ್ತು 
(ಚಂದ್ರು. ೧೧-೧೨೦). ೨. ಇಲ್ಲದಿರುವ ಸ್ಥಿತಿ ; ಶೂನ್ಮತೆ : ಇನ್ನೆವರಂ 
ಸುತಜನ್ಮವಿಪನ್ನತೆ ಭವದೀಯ ಸತಿಯೊಳಾಯ್ತುದಯಿಸಿದಪ್ಪಂ ನಿಜಕುಲದೀಪಕಂ 
(ಚಂದ್ರಪು. ೩-೭೯). (ಸಂ. ವಿಪನ್ನತಾ] 

ವಿಪನ್ನಿಪೀಡಿತೆ (ನಾ). ಆಪತ್ತಿನ ಹಿಡಿತಕ್ಕೆ ಒಳಗಾದವಳು ; ಕಷ್ಟಕ್ಕೆ ಗುರಿ 
ಯಾದವಳು : ಸಾಮ್ರಾಜ್ಕಲೀಲಾಸಮೇತೆಯಾಗಿಯುಂ ವಿಪನ್ನಿಪೀಡಿತೆಯಂತೆಯುಂ 
* ೬ ಇರ್ಪಿನೆಗಂ (ಚಂದ್ರಪು ೩-೫೦ ವ). [ಸಂ. ವಿಪನ್ನಿಪೀಡಿತಾ] 

ವಿಪರಿಪರಿಧಾನ (ಗು). ಸುತ್ತಲೂ ಆವರಿಸಿದ, - ಬಳಸಿದ : ಶಿವಶಿವಾ ಪವಡಿಸಿತೆ 
ಚತುರರ್ಣವವಿಪರಿಪರಿಧಾನ ಪೃಥ್ವೀಧವನ ಬಾಳಿಕೆ ನೀರೊಳು (ಕುವ್ಮಾಗ. ೪-೮). [ಸಂ.] 

ವಿಪರೀತ (ಗು). ೧. ಅಡ್ಡದಾರಿಗೆ ತಿರುಗಿದ ; ತಪ್ಪುಹಾದಿಗೆ ಹೊರಳಿದ. 
ಪಿ. ವಿರುದ್ಧವಾದ ; ವ್ಯತಿರಿಕ್ತವಾದ : ನಿಗಮಸಂಸ್ಥಿತವಾಸ್ತು ರಚನಾದಿಗಳ 
ನಾಯವ್ಯಯ ತಾರಾದಿಗಳ ರಾಶಿಗ್ರಹಬಲದ ವಿಪರೀತಯೋಗದಲಿ . . . ಕೇಡಿಗನು 
ಕೃತ್ರಿಮರಚನೆಯಲಿ ಮಾಡಿಸಿದನರಮನೆಯ (ಕುವ್ಮಾಅ. ೮-೬6). ಓ, ತಿರುವು 
ಮುರುವಾದ ; ಹಿಂದುಮುಂದಾದ. ೪. ಅತ್ಯಧಿಕವಾದ : ಬೀರಕ್ಕನು 
ದಂದರಹಾಳಿ. ಎಪರೀತ ವೆಚ್ಚವನ್ನು ಮಾಡತಕ್ಕವಳು (ನೀತಿಚಿಂ. 1% ೩೨) ; ಬೇಸಾಯದ 
ಭೂಮಿಯ ಮೇಲೂ ನೀರು ನುಗ್ಗಿ ಪ್ರವಾಹದಿಂದ ವಿಪರೀತ ನಷ್ಟ ಸಂಭವಿಸುತ್ತದೆ 
(ನನದಿ. ೨೪). ೫. ವಿಲಕ್ಷಣವಾದ ; ಅಸ್ಪಾಭಾವಿಕವಾದ : ಭವಹರಂ ತಾಂ 
ತಮ್ಮಡಿಗೆ ತೋಟುವೆನೆನುತ ತತ್‌ಕ್ಷಣದೊಳಗೆ ನೋಡುವಡೆ ವಿಪರೀತ ತ್ರಿಣೇತ್ರಂ 
ಭರಿತವಾಗಿರ್ದ ಒಂದು ಮುಖಮಂ ಧರಿಸಿ (ಬಸಪು. ೧-೪೫. (ನಾ). ೬. ಎರುದ್ಧ 


೭೯೨೨ 


ಅ 


5 


20 


26 


ವಿಪರೀತಚಿತ್ತ 


ವಾದುದು ; ವೃತಿರಿಕ್ತವಾದುದು : ಪೃಥಕ್ಕನೆಂಬೊಂ ವಕ್ತೃರಾಗದ್ವೇಷ ವಶಗತನಾ 
ಧರ್ಮಾರ್ಥವ್ಕಾಖ್ಕಾನಮಂ ವಿಪರೀತಮಾಗಿ ಪೇಟೆಯುವುದಂ ಯಥಾವಸ್ಥಿತಧರ್ಮ 
ಸ್ವರೂಪಮಂ ಕೈಕೊಳ್ಳೊಂ (ಚಾವುಂಪು. ೭) ; ಚರದೊಳ್‌ ಕೂಡಿರೆ ಚಂದ್ರನರ್ಥಚಯಮಂ 
ಮಿತ್ರತ್ವಮುಂ ನಿಲ್ಲದಸ್ಥಿರನಕ್ಕುಂ . . . ತದ್ವಿಪರೀತಮಪ್ಪ ಗುಣಮಂ ಕೆಯ್ಕೊಳ್ಗುಂ 
(ಜಾತತಿ. ೪-೮). ೭. ಹಿ೦ದುಮುಂದಾಗಿರುವ ಸ್ಥಿತಿ ; ತಿರುವು ಮುರುವು : 
""ವಿಪರೀತಂ, ಪರಾಚೀನಂ -- ಈ ೨ ಹಿಂದುಮುಂದಾಗುಹ'' (ಹಲಾಯು. ೧೨೫-೭೨). 
೮. ವಿರೋಧಿ ; ವೈರಿ : ಕಲಿಗೆ ವಿಪರೀತಂಗಹಿತರ್ಕ್ಕಳ್‌ ಕೆಟ್ಟರ್‌ ಮೇಣ್‌ ಸತ್ತರ 
ವಿಚಾರಂ (ಇಆ. %, ೬೧-೧೦ ; ಸು. 700). ೧೦. ಆಧಿಕ್ಕ ; ಹೆಚ್ಚು : ವಿಪರೀತಮಾದ 
ಮೃಗಕುಲದುಪದ್ರಮಂ ನಿಮಗೆ ದಂಡಪಾಶಾದಿಗಳಿಂದಪಹರಿಸುಗುಂ (ಪಂರಾಮು. ೧-೭೨) ; 
ಈ ಪರತಂತ್ರಜೀವಿಗಳ ಹಾವಳಿ ಆಫ್ರಿಕಾಖಂಡದಲ್ಲಿ ವಿಪರೀತ (ಪರಜೀ. ೨೫). 
೧೧. ಅಸಾಧಾರಣವಾದುದು : ವಿಪರೀತದ ಪುಣ್ಣನಿದಂ ಕೃಪೆಯಿಂ ಸಾರಿರ್ದ 
ವೈಶ್ಯವಂಶಲಲಾಮಂ ಸುಪರೀಕ್ಷೆಯುಳ್ಳ ವೈದ್ಮರಿನಪಹರಿಸಿದಂ (ಧರ್ಮಾಮೃ. ೧೨-೫೬) ; 
ವಿಪರೀತಮವನ ಚರಿತಂ ತಪಮಧಿಕಂ (ಶಬಶಂ. ೨-೧೦೯). ೧೨. ಅಸ್ವಾಭಾವಿಕ 
ವಾದುದು ; ವಿಲಕ್ಷಣವಾದುದು : ಪುರದ ತಿರುವೀಧಿಯೊಳೇನಂ, ಬಿನ್ನವಿಪೆನ 
ದೊಂದಾಶ್ಚ ರ್ಯವದೊಂದು ಕೌತುಕವದೊಂದು ವಿಪರೀತಂ ಚಿತ್ತೈಸು (ನಂಬರ. ೨-೩೯) ; 
ಇಂತಹುದುಂಟೆ ವಿಪರೀತ ಎಂದುಮಜ್‌ಯೆವುು ಕೇಳ್ದು (ಬಸಪು. ೩೯-೪೦). 
೧೩. ತಪ್ಪಾದುದು ; ತಪ್ಪು : ವಾಚಕನೋಲೆಯರ್ಥ್‌ಮನಲ್‌ಯದೆ 
ವಿಪರೀತಮಾಗಿಂತೆಂದು ಬಾಚಿಸಿದನ್‌ (ವಡ್ಡಾರಾ. ೭೫-೧೭). ೧೪. ಸುಳ್ಳು ; ಅಸತ್ಯ. 
೧೫. ಪಕ್ಷಿಗಳಿಂದ ವ್ಯಾಪ್ತವಾದುದು. ೧೬. ವಿರುದ್ಧವಾದೆ ವರ್ತನೆ. 
೧೫, ೧೬ : ವಿಪರೀತನಲ್ಲದ ಕುಜನ್ಮನಲ್ಲದ ಕಲ್ಪವೃಕ್ಷವೆಂಬುದು . .. ಧರೆ ದುಮ್ಮನ 
ನಾಗದೇವನಂ (ಎಕ. ೪. ಅರಸ. ೨೮-? ; 1271). ೧೭. [ಕಾವ್ಯಮಾ] ಅರ್ಥಾಂತರ 
ನ್ಮಾಸಾಲಂಕಾರದ ಎಂಟು ಭೇದಗಳಲ್ಲಿ ಒಂದು ; ಅಸಂಬದ್ಧ ಅಥವಾ 
ಅಸ್ವಾಭಾವಿಕ ಗುಣದ ಕಲ್ಪನೆ : ಪರಿತಾಪಮನೆನಗೆ ನಿಶಾಕರನಾಗಿಸುಗುಂ 
ವಸಂತಸಮಯುನುಗತಂ ಸುರಭಿಸಮಯೋದಿತಹಿಮಕರನಬಲಂ ಪಡೆವನೆಂಬುದಿದು 
ವಿಪರೀತಂ (ಕಎರಾ ೩-೩೬). [ಸ0/] 

ವಿಪರೀತಕ (ಗು). ೧. ವಿರುದ್ಧವಾದ ; ವ್ಯತಿರಿಕ್ತವಾದ. (ನಾ). ೨. ವಿರೋಧಿ ; 
ಎದುರಾಳಿ. ೩. ಹಕ್ಕಿಗಳಿಂದ ಸುತ್ತವರಿಯಲ್ಪಟ್ಟುದು. ೨, ೩ : ವಿಪುಳತರ 
ಕಟಕನುದ್ಮದ್‌ ದ್ವಿಪಹ[ರಿ]ಮಹಿಷೀನಿಷೇವ್ಮನುನ್ನತಪಾದಂ ಮೃಪನೀತಶ್ರೀಫಲದಂ 
ವಿಪರೀತಕನಪ್ಪನಂತು ಭೂಭೃನ್ನಾಥ೦ (ಕವಿರಾ. ೩-೧೧೦). (ಸಂ.] 


೫ ವಿಪರೀತಕಲ್ಪನ (ನಾ). [ಕಾವ್ಯಮಾ] ಅಸಂಬದ್ಧವಾದ ಕಲ್ಪನೆಯಿಂದ ಕೂಡಿದ 


35 


45 


ಪದದ ದೋಷ : ಅಸಮರ್ಥಮಪ್ರತೀತಂ ವಿಸಂಧಿ ವಿಪರೀತಕಲ್ಪನಂ ಕಷ್ಟಂ 
ನೀರಸಮೆಂದು ದೋಷಮಿವು ಸಮನಿಸುಗುಂ ಪದದೊಳ್‌ (ಕಾಮ್ಮಾವ. ೪೩೫). [ಸಂ.) 

ಎಪರೀತಕಲ್ಪನೆ (ನಾ). ಎ ವಿಪರೀತಕಲ್ಪನ : ಅಸದರ್ಥಂ ವಿಪರೀತಕಲ್ಪನೆ 
ಯಭವ್ಮಂ ದುಷ್ಕರಂ . . . ಅನೋಜೆಯೆಂಬಿವಿನಿತುಂ ದೋಷಂಗಳಷ್ಟಾದಶಂ 
(ಧಂದೋಂಬು. ಪದಿ. ೧೦೦-೧) (ಸಂ. ವಿಪರೀತಕೆಲ್ಪನ] 

ವಿಪರೀತಗತಿ (ನಾ). ೧. ಕೆಟ್ಟಗತಿ ; ದುರ್ಗತಿ : ನಿನ್ನನೀ ರಥದಿಂದೆ ನಿಪತನಂಗೈಯ್ಸ 
ದೊಡೆ ತನಗೆ ಪರಲೋಕದೊಳ್ಳಿಪರೀತಗತಿಯಾಗದಿರ್ಪುದೆ ಪೇಳ್‌ (ಜೈಮಿಛಾ. ೧೪-೧೩). 
೨. ವಿಚಿತ್ರವಾದ ಸ್ವಭಾವ ,- ವರ್ತನೆ : ಅಳುವವರ ನಗಿಸುವುದು 
ನಗುವರನಳಿಸುವುದು ಗೆಲಿದವರ ಸೋಲಿಸಿ ಗೆಲಿಸುವುದು ಸೋತವರನೀ ವಿಪರೀತಗತಿ 
ವಿಧಿಗೆ (ಕುವ್ಮಾಕ ೧-೬). ೩. ಅಪಾಯಕಾರಿಯಾದ ರೀತಿ : ಎರಡು ಜಾತ್ಮಶ್ವದ 
ಮಲ್‌ೌಗಳಂ ಕೊಂಡು ಒಂದಂ ರಾಜವಾಹನಮಾಗೆ ಸಮೆದುಮೊಂದಂ ವಿಪರೀತಗತಿಯೊಳ್‌ 
ಸಮೆದುಂ ವರಾಂಗನ ಪೆರ್ಗಡೆಯೊಳ್‌ ಸಮಕಟ್ಟಿದೊಡೆ (ಜೀವಸಂ. ೫೩-೮). [ಸಂ.] 

ವಿಪರೀತಚರಿತ (ನಾ). ಅಸಾಧಾರಣವಾದ ಆಚಾರವುಳ್ಳವನು : ಅಘಟಿತಘಟಿತರು 
ವಿಪರೀತಚರಿತರು ಕೂಡಲಸಂಗನ ಶರಣರು ನಡೆದ ದಾರಿ ಭಯ ಕಾಣಿರಣ್ಣಾ 
(ಬಸವ. ೧೪೭). [ಸಂ.] 

ಎಪರೀತಚಿತ್ತ (ನಾ). ವ್ಯತಿರಿಕ್ತವಾದ ಮನಸ್ಸುಳ್ಳವನು : ದಶಾನನುಮವರ 


ಎಪರೀತತೆ 


ಬವರಮಂ ನೋಡಲೆಂದು ಬರುತ್ತುಂ ನಿಮ್ಮಂ ಕಂಡು ವಿಪರೀತಚಿತ್ತನಾಗಿ ಕೈದುಗೆಯ್ಯದೆ | 
ಕೈತವದಿಂ ರಘುವೀರನನಗಲ್ಲಿ ನಿಮ್ಮನುಯ್ವುದುಂ (ಪಂರಾಮಾ. ೧೧-೧೦೦ ಐ). (೫೭)! 
ವಿಪರೀತತೆ (ನಾ). ೧. ವಿಲಕ್ಷಣತೆ : ಕತೆಯೊಳಗಲ್‌ಯದೆ ವಿಪರೀತತೆಯಿಂದಂ ಪೇಲ್ಚ 
ಕೃತಿಗಳಿರ್ಕೆ ಪುರಾಣಸ್ತಿತಿಯೊಳೆ ಕವಿರತ್ನನಿನನ್ವಿತಮಾದುದು ಸಗರಚಕ್ರವರ್ತಿಯ ಚರಿತಂ ; 
(ಅಜಿಪು. ೧೨-೨೮). ೨. ವೃತ್ಕಾಸ ; ಭಿನ್ನತೆ : ತನಗೆ ಮತ್ತು ತನ್ನಂಥ ಇತರರಿಗೆ 5 
ಅಂಥ ಪರಿಸ್ಥಿತಿವಿಪರೀತತೆ ಏಕೆ ಕಾಣಿಸಿಕೊಳ್ಳಲಿಲ್ಲ (ಪುನರು. ೨೬೪). ೩. ವಿರೋಧ 
ವೈರ ; ದ್ವೇಷ : ಆದಿಕವಿ ಪಂಪನೆಂದನುವಾದಿಸೆಔಸಿ3ವಾದಿಸಿ ವಿರೋಧಿ ಎ ವಿಪರೀತತೆ | ) 
` ಯಿಂದೋದೆ ವಿಲೋಮದೆ ಪೆಸರಂ ಮೇದಿನಿಯೊಳವನ ಪೆಸರೆ ಪೆಸರ್ವಡೆ ದೆಸೆಗುಂ | 
(ಧರ್ಮನಾ ೧-೩೬). ೪. ಹಕ್ಕಿಗಳಿಂದ ಬಳಸಲ್ಪಡುವಿಕೆ ; ಪಕ್ಷಿಸಮೂಹದಿಂದ | 


ಸುತ್ತುಗಟ್ಟಲ್ಪಡುವಿಕೆ. ೩,೪ : ಎಪರೀತತೆ ವನದೊಳ್‌ ಪರಿಕಿಪೊಡಂ ತಾಂ "9; 


ರಾಜಬಾಧೆ ತಾವರೆಗೊಳದೊಳ್‌ ಚಪಳತೆ ಲಲನಾ ನಯನಸಮುಪಚೆಯದೊಳ | 
ಮಲ್ಲದಂತದಿಲ್ಲಾ ನಾಡೊಳ್‌ (ಬಾಧಪು. ೪-೨೨). (ಸಂ. ವಿಪರೀತತಾ] 

ವಿಪರೀತಾರ್ಥ (ನಾ). ಬೇರೆಯಾದ ಅರ್ಥ ; ವಿರುದ್ಧವಾದ ಅರ್ಥ : ಶ್ರುತಿಗೆ 
ವ್ಯಾಖ್ಮಾನಮಂ ಮಾಲ್ಬಲ್ಲಿ ವಿಪರೀತಾರ್ಥಮನಾತನೊಲ್ಲೆಸಗಲ್‌ (ದಿವ್ಮಚ. ೧೦-೧೦). 

[ಸಂ.) 

ವಿಷರ್ಯಯ (ಗು). ೧. ತಲೆಗೆಳಗಾದ ; ಬುಡಮೇಲಾದ. ೨. ವಿರುದ್ಧವಾದ ; 
ವ್ಯತಿರಿಕ್ತವಾದ. (ನಾ). ೩. ಅಡ್ಡಿ ; ವಿರೋಧ : ""ವೃತ್ಮಯಃ, ವಿಪರ್ಯಾಸ, 
ವೈಪರೀತ್ಮಂ, ವಿಪರ್ಯಯಃ - ಈ ೪ ವಿಪರೀತಂ ಮಾಡುಹ'' (ಹಲಾಯು. ೧೨೦-೪೪). 
೪. ಹಗೆತನ ; ವೈರ. ೫. ನಾಶ ; ಹಾಳು. ೬. ವಿಪತ್ತು ; ಕಷ್ಟಕಾಲ. 
೭. ದುರ್ದೈವ ; ದುರಾದೃಷ್ಟ. ಆ. ನಷ್ಟ ; ಹಾನಿ. ೯. ಇಲ್ಲದಿರುವಿಕೆ. 
೧೦. ಬದಲಾವಣೆ ; ವೃತ್ಕಾಸ : ನಿತ್ಕಪರೀಕ್ಷಣಸ್ಮಳವಿಪರ್ಯಯಪ್ರತಿಪತ್ತಿ 
ದಾನಂಗಳಿಂ ನಿಯೋಗಿಗಳಂ ಕಾಮದುಘರ್‌ ಮಾಡಿಯುಂ . . . ಸಾಮ್ರಾಜ್ಯಮಂ 
 ನಿಷ್ಯಂಟಕಮುಂ ನಿರಾತಂಕಮುಂ ನಿಜಾಯತ್ತಮುಮೆನಿಸಿದಂ (ಚಂದ್ರಪು. ೨-೬೧) ; 
ರಾಜ್ಯಶಾಸ್ತ್ರ ಪದಗಳ ವಿವರಣೆ ವೈಜ್ಞಾನಿಕವಾಗಿಯೇ ಇದೆ. ಪೂರ್ವಪಕ್ಷ ಉತ್ತರಪಕ್ಷ, 
ಏಕಾಂತ ಪದನಿರ್ಧಾರದಲ್ಲಿ ವಿಪರ್ಯಯ . . . ಅನಾಗತವೀಕ್ಷಣ ಇವುಗಳ 
ಅರ್ಥಪ್ರಯೋಗಗಳು ಶಾಸ್ತ್ರಗ್ರಂಥಗಳಲ್ಲಿ ವಧವಿಧವಾಗಿವೆ (ಭಾರದ. ೩೬೯). 
೧೧. ವಿನಿಮಯ ; ಪರಸ್ಪರ ಕೊಡುಕೊಳ್ಳುವಿಕೆ. ೧೨. ತಪ್ಪು; ಅಪರಾಧ. 
೧೩. [ಕಾವ್ಮ್ಯಮಾ] ಅರ್ಥಾಂತರನ್ಮಾಸಾಲಂಕಾರದ ಎಂಟು ಪ್ರಕಾರಗಳಲ್ಲಿ 
ಒಂದು ; ತನ್ನ ಸ್ವಭಾವಕ್ಕೆ ವೃತಿರಿಕ್ತವಾದ ಪರಿಣಾಮವನ್ನು ಉಂಟು 
ಮಾಡುವಿಕೆ : ಸಕಲವ್ಕಾಪಿವಿಶೇಷಪ್ರಕಾಶಕಂ ಯುಕ್ತಕಾರಿ ಯುಕ್ತಾಯುಕ್ತಂ ಪ್ರಕಟಶ್ಲೇಷ 
ವಿರುದ್ದಾತ್ಮಕಂ ವಿರುದ್ಧಂ ವಿಷರ್ಯಯಂ ಯುಕ್ತಾರ್ಥಂ (ಕವರಾ. ೩-೨೯). 
೧೪. [ತತ್ತ್ವಶಾ] ಅಂತಃಕರಣವೃತ್ತಿಗಳಲ್ಲಿ ಒಂದು ; ಒಂದು ವಸ್ತುವನ್ನು 
ಮತ್ತೊಂದು ವಸ್ತುವಾಗಿ ಗ್ರಹಿಸುವಿಕೆ : ಒಂದು ವಸ್ತುವನ್ನು ಮತ್ತೊಂದು 
ವಸ್ತುವಾಗಿ ಗ್ರಹಿಸುವಂತಹ ಚಿತ್ತವೃತ್ತಿ ವಿಪರ್ಯಯ (ಹಂದಸಾ. ೧೦೩) ; ಪ್ರಮಾಣ, 
ವಿಪರ್ಯಯ, ಕಲ್ಪ, ನಿದ್ರೆ ಸ್ಮೃತಿ - ಈ ಐದೂ ಅಂತಃಕರಣವೃತ್ತಿಗಳು 
(ಭಾರದ. ೧೨೭). ೧೫. [ಜೈನ] ಮಿಥ್ಕಾಜ್ಞಾನ : ಸಂಶಯ ವಿಪರ್ಯಯ 
ಸಾವದ್ಕಾನವದ್ಕವಸಾಯಸ್ವಭಾವರಹಿತಮಾಗಿ ಜೀವಾದಿಪದಾರ್ಥ ಯಾಥಾತ್ಮಾ 
ವಗಮಂ ಸಮ್ಮಗ್‌ಜ್ಞಾನಂ (ಆದಿಪು ೧೦-೬೩ ವ). [ಸಂ.) 

ವಿಷರ್ಯಯವೃತ್ತಿ (ನಾ). [ಕಾವ್ಯಮಾ] ವ್ಯತಿರಿಕ್ತವಾದ ಗುಣವುಳ್ಳ 
ಪ್ರಯೋಗ : ಅವಜ ವಿಪರ್ಯಯವೃತ್ತಿ ಪ್ರವಿಭಕ್ತವಿಕಲ್ಪಮಕ್ಕುಮುತ್ತರಮಾರ್ಗಂ 
(ಕವಿರಾ. ೨-೫೫). [ಸಂ.] 

ವಿಷರ್ಯಯೋಕ್ತ (ನಾ). ವಿರುದ್ದವಾಗಿ ಹೇಳಿದುದು : ನೆಗಟ್ಡಲ್ಪಪ್ರಾಣಾಕ್ಷರ 
ನಿಗದಿತಮೇತದ್ವಿಪರ್ಯಯೋಕ್ತಂ ಶಿಥಿಲಂ (ಕವಿರಾ. ೨-೬೪). (ಸಂ.] 

ವಿಷರ್ಯಯೋಪಮ (ನಾ). [ಕಾವ್ಮಮಾ] ಉಪಮಾಲಂಕಾರದಲ್ಲಿಯ ಒಂದು 
ಪ್ರಭೇದ ; ಉಪಮಾನವು ಉಪಮೇಯಗಳನ್ನು ತಿರುವು ಮುರುವು ಮಾಡುವ 


ಅಲಂಕಾರ : ನಿನ್ನ ಮುಖದಂತೆ ಕಮಳಮಿದುನ್ನಿದ್ರಂ ನಿನ್ನ ತಳದವೋಲಾರಕ್ತಂ 


೭೯೨೩ 


30 


35 


40 


4s 


ಎಪಾಕ 


| [ನನ್ನಿಯನೀ] ಪಲ್ಲವಮೆನೆ ಸನ್ನುತರೂಪಿಂ 

(ಸಂ. ವಿಪರ್ಯಯೋಪಮಾ] 

'ವಿಷರ್ಯಸ್ತ (ಗು). ೧. ಬದಲಾವಣೆ ಹೊಂದಿದ ; ವೃತ್ಕಾಸಗೊಂಡ. 

೨. ತಲೆಕೆಳಗು ಮಾಡಿದ. ೩. ವಿರುದ್ಧವಾದ ; ವೃತಿರಿಕ್ತವಾದ : ಈ ಮೂರು 
| ಅಭಾವವಾದಿಗಳಲ್ಲಿ ಮೊದಲನೆಯವರು ವಿಪರ್ಯಸ್ತಬುದ್ದಿಗಳು (ಧ್ವನ್ಮಾಲೊ. ೧೦ ಅಡಿಟಿ). 
` [ಹಂ.] 

| ವಿಪರ್ಯಸ್ತಿಕ (ನಾ). ಭುಜದ ಮೇಲೆ ಹೊದೆಯುವ ವಸ್ತ್ರ ; ಉತ್ತರೀಯ : 
""ವಿಪರ್ಯಸ್ತಿ(ಪಾತಾಂ. ವಿಪರ್ಯಸ್ತ, ವಿಪರಿಸ್ತಿ]ಕಂ ಧೋತ್ರಮಕ್ಕು'' (ಮಂಗಲಾ. ೭೬-೯). 

[ಸಂ. ವಿಪರ್ಯಸ್ತಿಕಾ) 

ವಿಪರ್ಯಾಸ (ನಾ). ೧. ಅಡ್ಡಿ ; ವಿರೋಧ ; ತಡೆ : ""ವೃತ್ಕಯ;, ವಿಪರ್ಯಾಸ; 
ವೈಪರೀತ್ಮಂ, ಎತ — ಈ ೪ ವಿಪರೀತಂ ಮಾಡುಹ'' (ಹಲಾಯು. 
೧೨೦-೪). ೨. ವೃತ್ಕಾಸ ; ಅದಲುಬದಲು : ಗಣನಿಯಮವಿಪರ್ಯಾಸದೊಳೆಣೆವಡೆ 
ದೊಳ್ತೆಸೆಯೆ ಮಾತ್ರೆ ಸಮನಾಗಿ ಗುಣಾಗ್ರಣಿಯ ಮತದಿಂದೆ ತಾಳದ ಗಣನೆ 
ಗೊಡಂಬಟ್ಟೊಡದುವೆ ರಘಟಾಬಂಧಂ (ಛಂದೋಂಬ. ೩-೨೨೨). ೩. ತಪ್ಪು ; ಅಪರಾಧ. 
೪. ಸಾವು ; ಮರಣ : ಪೂತನಾನಾಶಮನುಆೆ ಶಕಟೋದ್ಮದ್ದಿಪರ್ಯಾಸಮಂ 
ಮತ್ತಿಳೆಯೊಳ್‌ ವಾತಾದಿದೋಷಂ ಬಳೆಯದೆ ತರುಗಳ್‌ ಬಿಳ್ದುದಂ ನೋಡಿಂ 

ಎಷ್ಲುಪು. ೫-೨-೩೨). [ಸಂ.) 

ಸ (ನಾ). [ಕಾವ್ಮಮಾ] ಉಪಮಾಲಂಕಾರದ ಒಂದು 
ಪ್ರಭೇದ ; ಉಪಮಾನವೆಂದು ಪ್ರಸಿದ್ಧವಾಗಿರುವ ವಸ್ತುವನ್ನು ಉಪ 
ಮೇಯವಾಗಿ ಬಳಸುವ ಒಂದು ಪ್ರಕಾರ ; ೫ ""ಉಪಮಾನವೆಂದು 
ಸುಪ್ರಸಿದ್ಧವಾಗಿರುವ ವಸ್ತುವನ್ನು ಉಪಮೇಯವಾಗಿ ಉಪಯೋಗಿಸುವುದು 
"ಪ್ರತೀಪಾಲಂಕಾರ'. ಪ್ರತೀಪವೆಂದರೆ ಪ್ರತಿಕೂಲವಾಗಿರುವುದೆಂದು ಅರ್ಥ. 
ಉಪಮಾನವು ಉಪಮೇಯಕ್ಕಿಂತಲೂ ಅಧಿಕಗುಣಶಾಲಿಯಾಗಿರುವುದು, 
ಹೀಗೆ ಅಧಿಕಗುಣಶಾಲಿಯಾದ ಉಪಮಾನವು ಉಪಮೇಯವಾಗಿಯೂ 
ನ್ಕೂನಗುಣಶಾಲಿಯಾದ ಉಪಮೇಯವು ಉಪಮಾನವಾಗಿಯೂ 
ವರ್ಣಿತವಾದಲ್ಲಿ ಈ ವರ್ಣನೆ ಉಪಮಾನಕ್ಕೆ ಪ್ರತಿಕೂಲವಾದಂತಾಗುವುದು. 
ಇದನ್ನು ವಿಪರ್ಯಾಸೋಪಮೆಯೆಂಬುದಾಗಿ ಕಾವ್ಕಾವಲೋಕನಕಾರನು 
ಹೇಳಿರುವನು'' (ಒಡಿ. ೨೫೯) : ವಿಪರ್ಯಾಸೋಪಮೆಗೆ : ಮೊಗಮಂ ತಾವರೆ 
ಕಣ್ಣನುತ್ತಲದಳಂ ಆರಾಧಿಸಿ ಪೋಲ್ತುವು (ಕಾವ್ಕಾವ. ೬೭೨). [ಸಂ. ವಿಪರ್ಯಾಸೋಪಮಾ) 

ಎಪಲ, ವಿಪಳ (ನಾ). (ಪಲದ ಆರನೆಯ ಒಂದು ಅಥವಾ ಅರುವತ್ತನೆಯ 
ಒಂದು ಭಾಗದಷ್ಟು) ಅತ್ಮಲ್ಪ ಕಾಲ. ವಎಪಳ : ಇಂಥಾದೊಂದು ಪತ್ರದ ಎರಡೂ 
ಮೈ ಛಾಪಿಸಲಿಕ್ಕೆ ಎರಡೂವರೆ ವಿಪಳ ಸಹ ಬೀಳಲಿಲ್ಲ (ಮುಂಬಯಿ. ೪-೯೯). [ಸಂ.) 

ವಿಪಶ್ಚಿಜ್ಜನ (ನಾ). ವಿದ್ವಾಂಸಜನ ; ಪಂಡಿತಗೋಷ್ಠಿ : ವಿಪಶ್ಚಿಜ್ಜನಮೊಂದೆ 
ಕೊರಲೊಳ್‌ . . . ಪೊಗಟ್‌ (ಶಾಂತಿಪು. ೮-೧೫೧ ವ). ([ಸಂ.] 

ಎಪಶ್ಚಿತ್ತು (ನಾ). ವಿದ್ವಾಂಸ ; ಪಂಡಿತ ; ಜ್ಞಾನಿ : ""ವಿದ್ವಾನ್‌, ವಿಪಶ್ಚಿತ್‌ 

ಕ Rs — ೨೦ ವಿದ್ವಾಂಸನ ಹೆಸರುಗಳು'' (ಸಿದ್ಧಾಂತಿ. ೨೧೩). 
ವಎಪಶ್ಚಿತ್ವಸನ್ನ ನ ಪಂಡಿತಪ್ರಿಯನಾದವನು ; ಒಂದು ಬಿರುದು : ಧರೆ 
ತನ್ನಂ ಕೀರ್ತ್ತಿಪನ್ನಂ ವಿಬುಧತತಿಗೆ ಪೊನ್ನಂ ವಿಪಶ್ಚಿತ್ರಸೆನ್ನಂ ಕರೆದೀವಂ ಬೊಪ್ಪದೇವಂ 

(ಸಂ. ವಿಪಶ್ಚಿತ್‌) 


ವಿಪರ್ಯಯೋಪಮಮಕ್ಕುಂ 


(ಶವರಾ. ೩-೬೨). 


| 
| 
| 


(ಎಕ. ೪, ಬೇಲೂರು. ೧೨೪-೪೫ ; 1133). 
ವಿಪಳ "ವಿಪಲ' ನೋ. 
ಎಪಾಕ (ನಾ). ೧. ಚೆನ್ನಾಗಿ ಬೇಯಿಸುವಿಕೆ ; ಹದವಾಗಿ ಪಕ್ವ್ಕಮಾಡುವಿಕೆ. 
೨. ಮಾಗುವಿಕೆ ; ಕಳಿಯುವಿಕೆ ; ಹಣ್ಣಾಗುವಿಕೆ. ೩. ಹದ ; ಪಕ್ವತೆ. 
೪. ಜೀರ್ಣವಾಗುವಿಕೆ ; ಪಚನವಾಗುವಿಕೆ. ೫. ಕೇಡು ; ವಿಪತ್ತು. 
೬. ಪರಿಣಾಮ ; ಫಲಿತಾಂಶ : ದ್ಯೂತ . . . ದಂಡವಿಘಾತಿ ದೂಷಣ 
ವರ್ಥಸಂಗತಿಯು ಜಾತಸಪ್ತವ್ಮಸನವಿವು ಸಂಪ್ರೀತಿಕರ ಮೊದಲಲಿ ವಿಪಾಕದೊಳಾತು 


ಕೆಡಿಸುವ ಹದನನಬ್‌ದಿಹುದು (ಕುವ್ಮಾಸ ೧೨-೮೯) ; ಮದಮುಖರು ಕೌರವರು 


ವಿಪಾಕವಿಚಯ 


ನೀಚತ್ಯದಲಿ ತಮ್ಮನು ತಾವೆ ಸಂಹರಿಸಿದುದು ವಿಧಿಯ ವಿಪಾಕವೆಂದಸವಳಿದು 
ಮಜುಗಿದರು (ತಿಮ್ಮ್ತೀ. ೧-೫). ೭. ದೈವ ; ಅದೃಷ್ಟ : ""ಭಾಗದೇಯಂ,ಭಾಗ್ಕಂ, 
ವಿಪಾಕೂ, ಭವಿತವ್ಮತಾ - ಈ ೪ ಭಾಗ್ಯದ ಪೆಸರ್‌'' (ಹಲಾಯ. ೨೧-೧೨೬). ಆ. [ಜೈನ] 
ಇಂದಿನ ಮತ್ತು ಹಿಂದಿನ ಜನ್ಮಗಳ ಪಾಪ ಮತ್ತು ಪುಣ್ಮಕೃತ್ಮಗಳ ಫಲ ; 
ಕರ್ಮಫಲ : ಎಪಾಕ : - ದ್ರವ್ಯಕ್ಷೇತ್ರ ಕಾಲಭವಭಾವಲಕ್ಷಣ ನಿಮಿತ್ತಭೇದಜನಿತ 
ವಿವಿಧ ಜ್ಞಾನಾವರಣಾದಿ ಕರ್ಮೋದಯಂ (ತತ್ತಪ್ರ. ೩೧೩) ; ವಿಪಾಕವೆಂದರೆ 
ಸುಖದುಃಖರೂಪವಾದ ಕರ್ಮಫಲ (ಹಿಂದಸಾ. ೯೬). [ಸಂ.] 

ವಿಪಾಕವಿಚೆಯ (ನಾ). [ಜೈನ] ನಾಲ್ಕು ಬಗೆಯ ಧರ್ಮಧ್ಯಾನಗಳಲ್ಲಿ ಒಂದು ; 
ಕರ್ಮಫಲಕ್ಕೆ ಸಂಬಂಧಿಸಿದ ಚಿಂತನೆ : ಭಟಾರರಾಜ್ಞಾವಿಚಯಮಪಾಕ£ಯ3 
ವಿಚಯ ವಿಪಾಕವಿಚಯ ಸಂಸ್ಥಾನವಿಚಯವೆಂಬೀ ನಾಲ್ಕು ಧರ್ಮಧ್ಯ್ಮಾನಂಗಳಂ 
ಧ್ಯಾನಿಸುತ್ತಂ (ವಡ್ಡಾರಾ. ೧೫೪-೯) ; ಕರ್ಮಫಲಾನುಭವವನ್ನು . . . ಚಿಂತಿಸುವುದು 
ಮತ್ತು ಉದೀರಣದ ಚಿಂತನಮಾಡುವುದು ವಿಪಾಕವಿಚಯವು (ಜೈನಧ. ೮೯). [ಸಂ.] 

ವಿಷಾಕಸೂತ್ರ (ನಾ). [ಜೈನ] ಜೈನಶಾಸ್ತ್ರದ ಹನ್ನೆರಡು ಅಂಗಗಳಲ್ಲಿ ಒಂದು; 
IP ""ಶ್ರುತಾಂಗಗಳಲ್ಲಿ ಒಂದು ; ಪುಣ್ಮಪಾಪರೂಪವಾದ ಕರ್ಮಗಳ 
ಪರಿಪಾಕಸ್ತರೂಪದ ವಿವರಣೆ ; ಇದು ಒಂದು ಕೋಟಿ, ಎಂಬತ್ತನಾಲ್ಕು 
ಲಕ್ಷ ಪದಗಳುಳ್ಳ ಶಾಸ್ತ್ರ'' (ಜೈನಕೋ. ೨೩೨) : ಆಚಾರಮುಂ ಸೂತ್ರಕೃತಮುಂ . . 
. ವಿಪಾಕಸೂತ್ರಮುಂ ಪರಿಕರ್ಮಸೂತ್ರ ಪ್ರಥಮಾನುಯೋಗಪೂರ್ವಗತಚೂಲಿಕಾ 
ಭೇದೋಪೇತದೃಷ್ಟಿವಾದಮುಂ ಎಂದು ಅಂಗಪ್ರವಿಷ್ಟಭೇದದಿಂ ದ್ವಾದಶವಿಕಲ್ಪಮುಂ 
ಅಕ್ಕುಂ (ತತ್ತ್ವಪ್ರ. ೫೮). [ಸಂ.) 

ಎಪಾದಿಕೆ (ನಾ). (ವಾತ ಮತ್ತು ಶ್ಲೇಷ್ಮಗಳಿಂದ) ಕಾಲು ಒಡೆಯುವ ಅಥವಾ 
ಬಿರಿಯುವ ಒಂದು ಬಗೆಯ ರೋಗ. (ಸಂ. ವಿಪಾದಿಕಾ] 

ಎಪಿನ (ಗು). ೧. ದಟ್ಟವಾದ ; ಸಾಂದ್ರವಾದ ; ನಿಬಿಡವಾದ. (ನಾ). 
೨. ಅಡವಿ ; ಕಾಡು : ಹೆಬ್ಬಂದಿ ಎಿಪಿನದೊಳು ನಿಂದುದಾ ಶಬರರಿಗೆ ಮೃತ್ಯು 
ತಾನೆಂಬಂದದಿ (ಹಚಕಾ. ೬-೬) ; ಇವರು ವಿಪಿನಕೆ ಹೋಗಲಾನೀ ಭವನದೊಳಗಿರೆ 
ದೈವ ಮಿಗೆ ಮೆಚ್ಚುವುದೆ (ತಿಮ್ಮಶ್ರ. ೨-೪೯). ೩, ಗುಂಪು ; ನೆರವಿ. ೪. ಮರಗಳ 
ಗುಂಪು ; ತೋಪು. (0. 

ವಿಪಿನಚರ (ನಾ). ೧. ಕಾಡಿನಲ್ಲಿ ಸಂಚರಿಸುವುದು. ೨. ಕಾಡಿನಲ್ಲಿ ಸಂಚರಿಸುವ 
ಪ್ರಾಣಿ : ಪುರಮಂತರ್ದ್ವೀಪಮೆಂಬಂತಿರೆ ವಿಪಿನಚರಾನೇಕಪಾನೀಕಮಂಭಃಕರಿಯೂಧ 
ತಾನಿದೆಂಬಂತಿರೆ . . . ಕಟೆದುದು ಬಹಳಾಸಾರಮಂ ನೀರದೌಘಂ (ಚಂದ್ರಪು. ೪-೪೧). 
೨. ಬೇಡ ; ಶಬರ : ಭೂಸುರತಪಕೆ ಹರಿ ಸಂಪ್ರೀತನಾಗುತ ವಿಪಿನಚರವೇಷ 
ದೊಳಗಾತನ ಬಳಿಗೆ ಬಂದು (ತಿಮ್ಮಸ್ವೀ. ೧-೨೩). ([ಸಂ.) 

ವಿಷಿನಭವ (ನಾ). ಕಾಡಿನಲ್ಲಿ ಹುಟ್ಟಿದುದು ; ಕಾಡುಮೃಗ : ಬಹಳ 
ರೋಮುಂಢಿ'ಫೇನಾವಳೀ ಪಾಂಡುರವಕ್ತಂ ಮಾಹಿಷೀಸಂತತಿ ವಿಪಿನಭವಂ 
ಕಣ್ಣಗುರ್ವಾಯ್ತು ಕಾರೊಳ್‌ (ಚಂದ್ರಪು. ೪-೪೮). [ಸಂ.) 

ವಿಪಿನಮಕ್ಷಿಕ (ನಾ). ೧. ಕಾಡುನೊಣ. ೨. ಒಂದು ಬಗೆಯ ಜೇನುನೊಣ : 
““ಮಧುಭುಗ್ವಿಪಿನಮಕ್ಷಿಕಂ -ಜೇನನೊಣನಕ್ಕು'' (ಮಂಗರಾ. ೫೨-೯). (೫೦.] 

ವಿಪಿನಾಶ್ವ (ನಾ). ೧. ಕಾಡುಕುದುರೆ ; ಅಡವಿಯ ಅಶ್ವ. ೨. ಒಂದು ಬಗೆಯ 
ಜಿಂಕೆ ; ಕಡವೆ : ""ಆ ಕಡವು ವಿಪಿನಾಶ್ವಮಕ್ಕು'' (ಮಂಗರಾ. ೪೮-೮).  [ಸಂ.] 

ವಿಪಿನೌಕಸ (ನಾ). ೧. ಅರಣ್ಮದಲ್ಲಿ ವಾಸಿಸುವವನು : ವಿಪಿನೌಕಸರ ಸಂಹಾರ 
ವಿದ್ಮಾವೃತ್ತಿ ನಿನ್ನದಲೆ (ಕುವ್ಮಾಅ. ೬-೩). ೨. ಕೋತಿ ; ಮಂಗ. [ಸಂ. ವಿಪಿನೌಕಸ್‌] 

ವಿಪುಲ, ವಿಪುಳ (ಗು). ೧. ವಿಸ್ತಾರವಾದ ; ಅಗಲವಾದ ; ವಿಶಾಲವಾದ : 
ಮಹಾವ್ಮೂಡೋರಸ್ಮನುಂ ವಿಪುಲೋ।(ಪಾಕಾಂ.ಳೋ]ಪಚಿತಾಂಸನುಂ . . . ಅಪ್ಪ 
ವಿಜಯಪರ್ವತಗಜೇಂದ್ರಂ ಬಂದು ಮುಂದೆ ನಿಲ್ವುದುಂ (ಅದಿಷ. ೧೨-೫೬ ವ); ಭೀಮಸೇನನ 
ವಿಪುಲವಕ್ಷದಲಿ ತನ್ನ ಮಅ”ದನು (ಕುವ್ಮಾದ್ರೋ. 6-೩೦). ೨. ಅಧಿಕವಾದ ; ಹೆಚ್ಚಾದ ; 


೩೯೨೪ 


ದ್‌ 


0 


25 


30 


40 


ವಿಪುಲಾಸನ 


ಫಲ್ಲುಣನ ಸೇನೆಯಲಿ ಜನಂ ವಿಪುಲಸಂಖ್ಕೆಯಲಿ (ಚಿತ್ರಾಂಗ. ೮೩-೨೨೮೮). 
೩. ಆಳವಾದ ; ಗಾಢವಾದ ; ಅಗಾಧವಾದ : ವಿಪುಲ ಜ್ಞಾನಮನಾಂತು ಸಲ್ಲಿಸಿದ 
ಮೇಧಾಶಕ್ತಿಗಂ . . . ನಿನ್ನಕ್ಕೆಮ ಸರ್ವಶಕ್ತಿಗೆ ಸದಾ ಭದ್ರಂ ಶುಭಂ ಮಂಗಳಂ 
(ಎಂ. ೫೩-೧೫). ೪. ಶ್ರೇಷ್ಠವಾದ ; ಅತಿಶಯವಾದ : ಜಿನಮತಪದಾರ್ಥ 
ಶಂಕಾಪನಯನಮುಂ . . . ವಿಪುಲ[ಪಾತಾಂ. ಳ] ಗುಣವತ್ಸಲತ್ವಮುಮಪಗತಮಲ 
ಜೈನಶಾಸನೋದ್ಭಾಸನಮುಂ ಎಂದು ಪೇಟ್ನೀಯೆಂಟು ಗುಣಂಗಳುಂ ಸಮ್ಮಗ್ದರ್ಶನಾವ 
ಯವಂಗಳ್‌ (ಆದಿಪು. ೫-೫೮) ; ವಿಪುಲಕವಿತಾಗುಣಾಸ್ತಪುರಾಣಕವೀಂದ್ರನೆನಿಪ 
ಮಹಿಮೆಯಂ . . . ದಂಡಿಯೆ ನೋಂತಂ (ಪಂಚತಂ. ೪-೨೦). ೫. ದಟ್ಟವಾದ ; 
ಸಾಂದ್ರವಾದ. (ನಾ). ೬. ದೊಡ್ಡದು ; ವಿಶಾಲವಾದುದು : ""ವಿಶಂಕಟಂ 

. ಉರು, ವಿಪುಲಂ - ೯ ವಿಶಾಲವಾದದ್ದು, ಅಗಲವಾದದ್ದು, ದೊಡ್ಡದು'' 
(ಸಿದ್ಧಾಂತಿ. ೩೩೯). ೭. ಹೆಚ್ಚು ; ಬಹಳ ; ಜಾಸ್ತಿ : ತಾಮ್ರ ಕಬ್ಬಿಣ ಮುಂತಾದ 
ಧಾತುಗಳು . . . ವಿಪುಲವಾಗಿ ದೊರೆಯುವುದರಿಂದ ಅವುಗಳಿಗೆ ಕ್ರಯ ಕಡಿಮೆ 
(ಮುಂಬಯಿ. ೪-೯೧). ೮. ಗೌರವಕ್ಕೆ ಪಾತ್ರನಾದ ವ್ಯಕ್ತಿ. ೯. ಮೇರುಪರ್ವತ. 
ವಿಪುಳ : ೧. ವಿಪುಳತರಕಟಕನುದ್ಮ(ದ್‌)ದ್ವಿಪಹ(ರ)ಮಹಿಷೀನಿಷೇವ್ಯನುನ್ನತಪಾದಂ 
(ಕಎರಾ. ೩-೧೧೦) ; ಸುರಿದುವು ನಿರಂತರಂ ಬೆಳ್ಸರಿಗಳ್‌ ಸಂಗಳಿಸಿ ವಿಪುಳಯಶೋವಿತಾನ 
ಗುಣಮಿಲ್ಲದನಂ ಪ್ರಭುಮಾಡಿ ಪೂರ್ವಭೂಮಿಪರ ಪದಂಗಳಂ ಪುಗಿಸಿ (ಪಂಪಭಾ. 
೧-೧೪). ೨. ಪಲವುಂ ಕೇಂದ್ರದೊಳಿರ್ದೊಡಲ್ಲಿ ಬಲಸಂಯುಕ್ತಗ್ರಹಂ . . . 
ವಿಪುಳಾಯುರ್ದಾಯಕಂ (ಜಾತತಿ. ೯-೩) ; ವಿಕ್ರಮವಿದಿತವಿಪುಳಪದಸ್ಮಭೂಪರು 
ಹುದುಗಿತಲ್ಲಿಯದಲ್ಲಿ ಪಾರ್ಥನ ಸರಳ ಘಾತಿಯಲಿ (ಕುವ್ಮಾಗ. ೧-೧೩). ೪. ನೃಪಪರಂಪರೆ 
ಯಿಂದ ಬಂದೀ ವಿಪುಳವಂಶಸ್ಥಿತಿವಿಸರ್ಗವನಪಹರಿಸಿದನು ಹಿಂದೆ ವೇದವ್ಕಾಸಮುನಿ 
ಬಂದು (ಕುವ್ಕಾಆ. ೪-೮). ೫. ಆ ಪರ್ವತದ ವಿಪುಳವನೋಪಕಂಠಂಗಳೊಳ್‌ ತಾಪಸಕ[ನೈ) 
ಯರ್‌ ನಡಸಿದೆಳಲತೆಗಳೊಳೆಜಗಿ ತುಲುಗಿ ಸಾಮವೇದಧೃನಿಯೊಳ್‌ ಮೊರೆವ 
ತುಂಬಿಗಳುಮಂ . . . ನೋಡಿ (ಪಂಪಭಾ. ೭-೧೧೫ ವ). ೬. ""ಬೃಹತ್‌, ಉರು... 
ವಿಶಾಲಂ, ವ್ಯೂಢಂ, ವಿಪುಳಂ, ಭದ್ರಂ, ವರಿಷ್ಠಂ-ಈ ೧೨ ಹಿರಿದು'' 
(ಹಲಾಯು. ೧೬೬-೧೬). ಪ. "“ಪ್ರಾಜ್ಮಂ . . . ವಿಪುಳಂ, ಪುಷ್ಕಳಂ, ಪುಷ್ಪಂ, ಅದಭ್ರಂ - 
ಈ ೧೮ ಮೊಕ್ಕಳಂ'' (ಹಲಾಯು. ೧೧೬-೧೪). [ಸಂ.] 


ಎಪುಲಮತಿ (ನಾ). ೧. [ಜೈನ] ಮನಃಪರ್ಯಯಜ್ಞಾನದ ಎರಡು 


ಭೇದಗಳಲ್ಲಿ ಒಂದು ; ಅನ್ಕರ ಮನಸ್ಸಿನ ಚಿಂತಿತ, ಅಚಿಂತಿತ, ಅರ್ಧಚಿಂತಿತ 
ಅಥವಾ ಚಿಂತಿತಪೂರ್ವವಿಷಯಗಳನ್ನು ಅರಿಯಲು: ಸಮರ್ಥವಾದ 
ಜ್ಞಾನ : ವಿಪುಲಮತಿಯೆಂಬುದು ವಕ್ರಾವಕ್ರ ಪರಮನೋವಾಕ್ಕಾಯಗತಾರ್ಥಮಂ 
ಅಲಟ್‌ಗುಂ (ತತ್ತ್ವಪ್ರ. ೬೯) ; ಕ್ರಮದಿಂ ಯಜುಮತಿಯುಂ ವಿಪುಲಮತಿಯುಮೆಂದದಅ 
ಭೇದಮಿರ್ತೆಅನಕ್ಕುಂ (ಚಂದ್ರಪ. ೪-೫೭). ೨. (ಅನ್ಕರ ಮನಸ್ಸಿನ ಭಾವನೆಗಳನ್ನು 
ಅರಿಯುವಂತಹ) ಅತಿಶಯವಾದ ಜ್ಞಾನವುಳ್ಳವನು : ವಿಪುಲ (ಪಾಕಾಂ. ೪] 
ಮತಿ ಸಕಲವಿದ್ಕಾನಿಪುಣಂ ಗಣಧರನಿರೂಪಿತಕ್ರಮದಿಂ ದೈತ್ಕಪತಿಪ್ರಪಂಚಮಂ 
ಶ್ರವಣಪಥಾತಿಥಿ ಮಾಡಲಾತನುದ್ಕುತನಾದಂ (ಪಂರಾಮು. ೧೦-೬೬). "ಯಜುಮತಿ' 
ಪರಾ. [೫0.1 


ವಿಪುಲಾದ್ರಿ (ನಾ). [ಜೈನ] ಮಗಧದೇಶದ ರಾಜಧಾನಿಯಾದ ರಾಜಗೃಹದ 


ಬಳಿಯ ಪರ್ವತ ; ಮಹಾವೀರನು ಶ್ರೇಣಿಕಾದಿಗಳಿಗೆ ಉಪದೇಶಿಸಿದ 
ಸ್ಥಳ : ಶ್ರೀಮದಘಾರಿ ವೀರಜಿನಸನ್ನಿಧಿಯೊಳ್‌ ವಿಪುಲಾದ್ರಿಯೊಳ್‌ ಜಿನಸ್ವಾಮಿ 
ಮತೋಕ್ತಿಯಿಂ ಮಗಧನಾಯಕನಂ ತಿಳಿವಂತು . . . ತಿಳಿಯೆ ಪೇಟ್ದುದನೂರ್ಜಿತಮಾಗೆ 
ಪೇಟ್ಟೆಂ (ಸುಕುಮಾ. ೧-೬೪). [ಸಂ.] 


ವಿಪುಲಾಮಂಡಲ (ನಾ). ಭೂಮಂಡಲ ; ಪೃಥ್ವಿ : ನೃಪ ನೀಂ ರಕ್ಷಕನಾಗಿರೆ . .. 


ತಪನಂ 


(ಶಾಕುಂತ. ೬೫-೧೧೪). 


ಪ್ರಜ್ವಲಿಸುತ್ತಿರೆ. ವಿಪುಲಾಮುಂಡಲದೆ ತಿಮಿರವೆಂತುದ್ವವಿಕುಂ 
[ಸಂ.) 


ಬಹಳ : ಸಂದಣಿಸಿತಯ್‌ ನಗರದ ವಿಪುಲಜನಂ ದೊರೆಯರಮನೆಯ ಮುಂದೆ |45| ವಿಪುಲಾಸನ (ನಾ). ವಿಶಾಲವಾದ ಹೆಗಲುಗಳನ್ನುಳ್ಳುದು : ಪೀನಾಯತಾಮ್ರ 
(ಶ್ರೀರಾಮಾ. ೭೮-೪) ; ಮಡಿದುದೌ ನಿನ್ನ ರಣಕಲಿ ಕುಮಾರನ ಕೈಲಿ ಕದನಮುಖದಲಿ | 


ಪಲ್ಲವ ಕೋಶಸುಕೋಶಮೋಹನನುಂ ವಿಪುಲಾ(ಪಾಕಾಂ.ಳಾ]ಸನನುಂ . . . 


ಎಪುಲಾಸ್ಯ 


ಅಪ್ಪ ವಿಜಯಪರ್ವತಗಜೇಂದ್ರಂ ಬಂದು ಮುಂದೆ ನಿಲ್ಬುದುಂ (ಅದಿಪು ೧೨-೫೬ ವ). 
[ಸಂ.) 

ವಿಪುಲಾಸ್ಯ (ನಾ). ಅಗಲವಾದ ಮುಖವುಳ್ಳವನು : ಭೋಗಿ ವಿಪುಲಾಸ್ಕಂ 
ಗರ್ವಿತಂ . . . ಸಿಂಹೋದ್ಭವಂ (ಜಾತತಿ. ೧೭-೫). [ಸಂ.] 

ವಿಪುಲೆ, ವಿಪುಳೆ (ನಾ). ೧. ಭೂಮಿ ; ಪೃಥ್ವಿ : ನಳಿನಮುಖಿ ಮಾದೇವಿ ಜನಿಸಿದಳು 
ಜಲಧಿ ಪರಿವೇಷವಾಗಿಹುದು ವಿಪುಲೆಯಲಿ ವಿಪುಲೆಯು ನೆಲೆಗೊಂಡಿಹಳು 
ಫಣಿಸಹಸ್ರವನುಳ್ಳೆ ಭುಜಗೇಂದ್ರ ಮಸ್ತಕದಲಿ (ಕುವಲ ೪). ೨. ಒಬ್ಬ ಯಷಿಪತ್ನಿಯ 
ಹೆಸರು. ೩. [ಸಂಗೀತ] ಒಂದು ಬಗೆಯ ತಾಳ : ಏಕತಾಲೀ (ಗೀತವು) ಏಕತಾಲೀ 
(ಎಂಬ ತಾಳ) ದಿಂದ ಆಗುತ್ತದೆ, ಅದು ರಮಾ, ಚಂದ್ರಿಕಾ ಹಾಗೇ ವಿಪುಲಾ ಎಂಬ 
ಮೂರು ವಿಧವೆಂದು ಸ್ಪತವಾಗಿದೆ (ಚತುಪ್ರ. ೭೬). ವಿಪುಳೆ : ೧. ವಿಪುಳಾಮಹಿಳಾಕಾಂತಂ 
| ಉಪಮಾತೀತಂ ಮಹೇಶ ಶಿವನಂ ಭಜಿಪಂ 
೨. ""ಸತ್ಕವತಿಯರುಂಧತಿ ಮೈತ್ರಿ ವಿಪುಳೆ . . . 
ಗಳಕ್ಕುಂ'' (ಮಂಗರಾ ೭೬-೧೧). [ಸೆಂ. ವಿಪುಲಾ) 

ವಿಪುಳ "ವಿಪುಲ' ನೋ 

ವಿಪುಳಗುಣಿ (ನಾ). ಅತಿಶಯವಾದ ಗುಣಗಳಿಂದ ಕೂಡಿದವನು : ನೃಪತೀ 
ಪರೋಪಕಾರೀ ವಿಪುಳಗುಣೀ . . . ದಯಾಲೂ ರಿಪುವರ್ಗಮನಲೆದು ಗೆಲ್ವೆ 
ಯಾಗಾಹವದೊಳ್‌ (ಕವರಾ. ೨-೨೪). [ಸಂ. ವಿಪುಲಗುಣಿನ್‌] 

ವಿಪುಳಪ್ರಜ್ಞ (ನಾ). ಅಸಾಧಾರಣವಾದ ಪಾಂಡಿತ್ಯವುಳ್ಳವನು ; ಮಹಾ 
ವಿಷ್ಹಾ೧ಸ : ವಿಪುಳಪ್ರಜ್ಞನೆನಿಪ್ಪ ನಮ್ಮ ಸಚಿವಂ ಪ್ರಜ್ಞಾಬಳಂ ಮಾಲ್ಬ ಬಿನ್ನಪಮಂ 
ಚಿತ್ತದೊಳಪ್ಪುಕೆಯ್ದು (ಕುಸುಮು. ೩-೮೧). [ಸಂ. ವಿಪುಲಪ್ರಜ್ಞಾ) 

ವಿಪುಳಭುಜ (ನಾ). ಬಲಿಷ್ಠವಾದ ತೋಳುಗಳುಳ್ಳವನು : ವಿಪುಳಭುಜರ್‌ ... 
ಅಜುವರ್‌ ನೃಪತಿಗಳಾಟುಂ ಧವಳಾತಪತ್ರಮಂ ತಳ್ತು ಕಂಸವೈರಿಗೆ ಪಿಡಿದರ್‌ 
(ಜಗವಿ. ೯-೨). (ಸಂ. ವಿಪುಲಭುಜ] 

ವಿಪುಳವದನ (ನಾ). ಅಗಲವಾದ ಮುಖವನ್ನುಳ್ಳುದು : ವಿಪುಳವದನಂ ಸೂಳಂ 
ದಂತಂ ಪೃಥೂದರಪೇಚಕಂ . - ಆ [ದ್ವಿಪಮಿದರಿ)ದೇಂ ದೇವಪ್ರಖ್ಯಾತ 
ಜಾತಿಸಮುದ್ಭವಂ (ಬಂಹರಿ. ೨-೪೮). (ಸಂ. ವಿಪುಲವದನ] 

ಎಪುಳವರ್ಷಿ (ನಾ). ೧. ಹೆಚ್ಚಾಗಿ ಸುರಿಯುವಂಥದು ; ನಿರಂತರವಾಗಿ 
ವರ್ಷಿಸುವಂಥದು. ೨. ಅನೇಕ ವರ್ಷಗಳನ್ನು ಕಳೆದವನು ; ಮುದುಕ. 
೧,೨ : ಉನ್ನತಶೀಲರು ಲೋಕಸನ್ಮಾನ್ಕರು ಮಹಿಮರು ವಿಪುಳವರ್ಷಿಗಳು ಭೂಮಿಯ 
ತಾಪವ ಕಳೆದರು ಭೂಪರು ಕಳೆವಂತೆ ಮಳೆಯ ಮೋಡಗಳು (ಇಂಚಾಪ. ೧೧೦-೩೯). 

(ಸಂ. ವಿಪುಲವರ್ಷಿನ್‌] 

ವಿಪುಳವೃತ್ತಿ (ನಾ). ವಿವರವಾದ ರೀತಿ : ಅಪರಿಮೇಯಮೆ ದೋಷಗುಣೌಘಮಿಂತು 
ಪಚಿತಕ್ರಮದಾರೆಯೆ ಕಾವ್ಕದೊಳ್‌ ವಿಪುಳವೃತ್ತಿಯೊಳೊಂದಿರೆ ಪೇಟ್ಟೆನಭ್ಮುಪ 
[ಮಿತೋ)ಕ್ತಿಗುಣಾವಗುಣಗಳಂ (ಕವಿರಾ. ೧-೧೪೩). (ಸಂ. ವಿಪುಲವೃತ್ತಿ] 

ವಿಪುಳಾಂತರ (ನಾ). ಭೂವಿಯ ಭಾಗ ; ಭೂಪ್ರದೇಶ : ಸುರಿದುವು ನಿರಂತರಂ 
ಬೆಳ್ಳರಿಗಳ್‌ ಸಂಗಳಿಸಿ ವಿಪುಳ ವಿಪುಳಾಂತರದೊಳ್‌ (ಕುಸುಮಾ. ೬-೫೨). 

[ಸಂ. ವಿಪುಲಾಂತರ] 

ಎಪುಳಾಚಾರ (ನಾ). ಶ್ರೇಷ್ಠವಾದ ಆಚಾರವನ್ನುಳ್ಳವನು ; ಸದಾಚಾರದಿಂದ 
ಕೂಡಿರುವವನು : ವಿಪುಳಾಚಾರರಗಣ್ಣ(ಣ್ಮ) ಪುಣ್ಣ(ಣ್ಮ)ನಿಳೆ(ಳ)ಯರ್‌ 
(ಎಇ. 2೧771, ೧೯೨-೨೯ ; 1162). [ಸಂ. ವಿಪುಲಾಚಾರ] 

ಎಪುಳಾರ್ಯೆ (ನಾ). [ಛಂದ] ಒಂದು ಮಾತ್ರಾವೃತ್ತದ ಹೆಸರು ; ಆರ್ಯೆಯ 
ಪ್ರತಿಯರ್ಧದಲ್ಲಿಯೂ ೩ನೆಯ ಚತುರ್ಮಾತ್ರಾಗಣದ ಕೊನೆಗೆ ಪದ 
ಮುಗಿಯದೆ ಎಂದರೆ ಯತಿ ಪಾಲಿತವಾಗದೆ ಮುಂದಿನ ಗಣಕ್ಕೂ 
ಸಾಗುವುದು : ವಿಪುಳಾರ್ಯೆಯ ಪೂರ್ವಾರ್ಧ ದ್ವಿಪಾದದಂತಾಗಿ ಬರ್ಕು ಗೀತಿಕೆ ಕೇಳಿನ್ನ 
ಪರಾರ್ಧಪಾದಯುಗಮುಮದುಪಮೆಯೆ ಬರೆದೋದು ಕಲ್ತು ತಿಳಿವವೊಲಿಳೆಯೊಳ್‌ 
(ಧಂದೋಂಬು. ೪-೨೩೩). [ಸಂ. ವಿಪುಲಾರ್ಯಾ] 


(ಹೆಮ್ಮಾರ. ೨-೫೦). 
ಅನಸೂಯೆಯರೆಯ್ತೆ ಯಷಿವಧು 


೭೯೨೫ 


5 


10 


15 


20 


ಎಪ್ರಕುಲ 


ವಿಪುಳೆ "ವಿಪುಲೆ' ನೋ. 

ವಿಪುಳೋರಸ್ಕ (ನಾ). ವಿಶಾಲವಾದ ಎದೆಯುಳ್ಳವನು : ಶ್ರೀರಾಮಾಲಿಂಗಿತ 
ವಿಪುಳೋರಸ್ಕಂ ಭಾಸ್ಕರಪ್ರಶಾಪಂ . . . ಹರಿಗಂ (ಪಂಪಭಾ. ೧೪-೧). [ಸಂ. ವಿಪುಲೋರಸ್ಕ) 

ವಿಪ್ಪನ್ನ (ನಾ). ೧. ಮಲಗುವಿಕೆ. ೨. ನಿದ್ರಿಸುವಿಕೆ : ವಿಪ್ಪನ್ನವಾಗಿರ್ದ ವರನ 
ಕಾಣುತ ನಮ್ಮಪ್ಪನವರು ಕಳುಹಿದರು ತಪ್ಪುಂಟು ಇದರೊಳು ಕೆಡುವುದು ಕಾರ್ಯ 
ಕೃತಪ್ಪೆಂದು ಮನದಲ್ಲಿ ತಿಳಿದು (ಚಂದ್ರಹಾ. ೩-೩೩). (7) 

ವಿಪ್ರ (ನಾ). ೧. ವೇದಮಂತ್ರಗಳನ್ನು ಪಠಿಸುವವನು. ೩ ದ್ವಿಜ ; ಬ್ರಾಹ್ಮಣ : 
ವಿಪ್ರ ಮೊದಲು ಅಂತ್ಮಜ ಕಡೆಯಾಗಿ ಶಿವಭಕ್ತರಾದವರನೆಲ್ಲರನೊಂದೇ ಎಂಬೆ 
(ಬಸವ. ೭೧೦) ; ವೇದವಿಧಾನವಿಲ್ಲದ ವಿಪ್ರ ಶರಸಂಧಾನವಿಲ್ಲದ ಸಮರ ಮೆಆ್‌ಯದು 
(ಕುವ್ಮಾಉ. ೩-೫೦). ೨. ವೇದೋಕ್ತವಿಧಿಗಳನ್ನು ಮಾಡಿಸುವವನು; ಪುರೋಹಿತ : 
ಪದೆಪಿನ ಪಲ್ಲವಂಗಳರುಣಾಂಶುಕಮುಳ್ಳಲರೋಳಿಯಕ್ನತಂ . . . ಭೃಂಗರವಂ 
ಸುಮಂತ್ರಮಾಗೊಡವಿರೆಯುಂ ವಿಯೋಗಿಜನಮಾರಣಯಜ್ಞಮನೊಲ್ಹೊಡರ್ಚಿದಾ 
ಮದನನ ವಿಪ್ರನಂತೆಸೆದುದಿಂತು ಬಸಂತದ ಬಂದ ಮಾಮರಂ (ಕುಸುಮಾ. ೫-೩೭). 
೪. ಕಿರಣ ; ರಶ್ಮಿ. ೫. ದರ್ಭೆ ; ಕುಶ : ""ಮರೀಚಿ ಭೂಸುರ ಕುಶ ವಿಪ್ರಶಬ್ದ'' 
(ನಾನಾರ. ೧೦೫). ೬. ಜ್ಞಾನಿ ; ವಿದ್ವಾಂಸ. ೭. ಮಾಸಗಳಲ್ಲಿ ಒಂದು ; 
ಭಾದ್ರಪದಮಾಸ. ೮. ಚಂದ್ರ. ೯. ಅಶ್ವತ್ಥ ಮರ. 

ಎಪ್ರದಿವಾಕರ - ಬ್ರಾಹ್ಮಣರಲ್ಲಿ ಸೂರ್ಯನಂತೆ ಪ್ರಕಾಶಿಸುವವನು ; 

ಒಂದು ಬಿರುದು : ಸತ್ಮರತ್ನಾಕರಂ ವಿಪ್ರದಿವಾಕರಂ ನೀತಿಪಾರಾಯಣಂ (ಸೌಣಇ. 
xx, ೪೬-೩೩ ; 1072). ಎಪ್ರವಿದ್ಕಾಧರ ಇ ಬ್ರಾಹ್ಮಣರಲ್ಲಿ ದೇವತೆಯಂತಿರು 
ವವನು ; ಒಂದು ಬಿರುದು : ಎಪ್ರವಿದ್ಕಾಧರನೆನಿಸುವ ಚಾವುಣ್ನರಾಯಂಗೆ 
ಸರ್ವೇಶ್ವರದೇವಂ . . . ರಕ್ಷಿಸುಗೆ (ಎಕ. 1೩ ಶಿಕಾರಿ. ೧೧೪-೧೬ ; 1096). [ಸಂ.) 

ಎಪ್ರಕರ್ಮ (ನಾ). ಬ್ರಾಹ್ಮಣನು ಅನುಸರಿಸಬೇಕಾದ ವಿಧಿ ,- ಆಚಾರ : 
ಹಾರುವೆನಯ್ಕಾ ಶರಣರ ಬರವ ಗುಡಿಗಟ್ಟಿ ಕೂಡಲಸಂಗಮದೇವನು ವಿಪ್ರಕರ್ಮವ 
ಬಿಡಿಸಿ ಅಶುದ್ಧನ ಶುದ್ಧನ ಮಾಡಿದನಾಗಿ (ಬಸವ. ೭೧೫). [ಸಂ. ವಿಪ್ರಕರ್ಮನ್‌) 


| ವಪ್ರಕರ್ಷ (ನಾ). ದೂರ ; ಅಂತರ : ಮದಕೋಳಾಹಳಮೆಯ್ದುದತ್ತದುವೆ ತಾನುಲ್ಲಾಸಿ 


30 


ದಿಗ್ನೇವತಾವದನೋತ್ಸರ್ಪಣವಿಪ್ರಕರ್ಷವಿರಳಂ ಪಂಕೇಜಿನೀಸೌರಭಂ (ಕಾದಂಪೂ. ೧೯೫). 
[ಸಂ.] 
ಎಪ್ರಕಾರ (ನಾ). ೧. ಕೆಡುಕು ; ಹಾನಿ ; ಹಿಂಸೆ. ೨. ಕಡೆಗಣಿಸುವಿಕೆ ; ಅನಾದರ ; 
ತಿರಸ್ಕಾರ. ೩. ಬಯ್ದುಳು ; ನಿಂದೆ. ೪. ವಿರೋಢ ; ಪ್ರತೀಕಾರ. 
೫. ನಾನಾಬಗೆ ; ಅನೇಕವಿಧ. (ಸಂ.1 


ವಿಪ್ರಕಾರಣ (ನಾ). ೧. ಎದುರುಬೀಳುವಿಕೆ ; ವಿರೋಧ ; ಅಡ್ಡಿ. ೨. ಮೋಸ ; 


40 


4s 


ವಂಚನೆ : "“ವ್ಮಾಳಿಕಂ ವಂಚನಂ ವಿಪ್ರಕಾ[ಪಾಕಾಂ.ತಾ]ರಣಮೆನಲ್ಮಾಳಿಗೊಳುಹಂ'' 
(ಮಂಗರಾ. ೧೦-೧೭). [ಸಂ.) 

ವಿಪ್ರಕೀರ್ಣ (ಗು). ೧. ಚೆದರಿದ ; ಹರಡಿರುವ ; ಚೆಲ್ಲಾಪಿಲ್ಲಿಯಾಗಿರುವ. 
ಪಿ. ಅಗಲವಾದ ; ವಿಸ್ತಾರವಾದ. ೩. ಕಳಚಿಕೊಂಡಿರುವ ; ಸಡಿಲಾದ. 
(ನಾ). ೪. [ನಾಟ್ಕ] ಹಸ್ತವಿನ್ಮಾಸಗಳಲ್ಲಿ ಒಂದು : ತವೆ ಹಂಸಪಕ್ಷಕರಮೆರಡವೆ 
ಮುಂಗೈ ಮೇಲನೊಂದೆ ಸ್ವಸ್ತಿಕಮೆನಿಕುಂ ಭವಿಸಿದ ಸ್ವಸ್ತಿಕಮಂ ಭೇದವ ಮಾಡಲ್‌ 
ವಿಪ್ರಕೀರ್ಣಹಸ್ತಮೆನಿಕ್ಕುಂ (ಲಾಸ್ಮರಂ. ೨-೪೮) ; ಚತುರಸ್ತ್ರ, ಉದ್ವೃತ್ತ, ತಲಮುಖ, 
ಸ್ವಸ್ತಿಕ, ವಿಪ್ರಕೀರ್ಣ . . . ಲಲಿತ - ಈ ಮೂವತ್ತು ನೃತ್ತಹಸ್ತಂಗಳ್‌ (ಲಾಸ್ಕರಂ. 
೨-೪೪ ವ). [ಹೆಂ] 

ವಿಪ್ರಕುಲ, ವಿಪ್ರಕುಳ (ನಾ). ಬ್ರಾಹ್ಮಣರ ಕುಲ ; ದ್ವಿಜವಂಶ : ವಿಪ್ರಕುಲೋತ್ತಮ 
ನಭ್ಮುದಿತಯಶಂ ಶ್ರೀಧರಂ (ಜಾತತಿ. ೧-೪) ; ವಿಪ್ರಕುಲತಿಲಕನೆನಿಸುತ್ತಪ್ರತಿಮಗುಣಾಬ್ದಿ 
ರುದ್ರಪಶುಪತಿಯೆಂಬಂ ಸುಪ್ರಿಯದಿಂದಿರ್ಪಂ (ತ್ರಿಪುವಿ. ೧೬-೬). ವಿಪ್ರಕುಳ : ವರವೇದಾ 
ಗಮಶಾಸ್ತ್ರದ ಪರಿಮತಿಯೊಳಜಂಗೆ ತಾಮೆ ದೊರೆ ಪದ್ಮಭ(ವಂ] ದೊರೆ ತಮಗೆ 
ಪೆಜರೊಳಾವನೊ ದೊರೆ ವಿಪ್ರಕುಳಪ್ರದೀಪರೊಳ್ಳಸುಮತಿಯೊಳ್‌ (ಸಾಇಇ. Xx. 


೫೭-೧೫ ; 1084). [ಸಂ.] 


ವಿಪ್ರಕುಳ 

ಎಪ್ರಕುಳ "ವಿಪ್ರಕುಲ' ನೋ. 

ಎಪ್ರಕೃತ (ಗು). ೧. ಅಗೌರವಕ್ಕೆ ಗುರಿಯಾದ ; ನಿಂದಿಸಲ್ಪಟ್ಟ. 
೨. ಗಾಯಗೊಂಡ ; ಗಾಸಿಗೊಂಡ. ೩. ಎದುರಿಸಲ್ಪಟ್ಟ. (ನಾ). 


೪. ಗಾಸಿಗೊಂಡವನು ; ಹಿಂಸೆಗೆ ಗುರಿಯಾದವನು : ""ನಿಕೃತಃ, ವಿಪ್ರಕೃತಃ 
— ೨ ಪೀಡಿಸಲ್ಪಟ್ಟವನ ಪೆಸರು'' (ಸಿದ್ಧಾಂತಿ. ೩೩೪). (ಸಂ.] 

ಎಪ್ರಕೃಷ್ಟ (ಗು). ೧. ಎಳೆಯಲ್ಪಟ್ಟ ; ಒಯ್ಯಲ್ಪಟ್ಟ. ೨. ಹತ್ತಿರದಲ್ಲಿರದ ; 
ದೂರದ. (ನಾ). ೩. ದೂರ : ಸಂಯಮೈಕಾಧಿಕರಣ ಪ್ರತ್ಮಾಸತ್ತಿಯಿಂ 
ಪ್ರತ್ಕಾಸನ್ನಮುಪ್ಪುದಅೌ0ಂ ತತ್ಸಮಾಪದೊಳ್‌ ಮನಃಪರ್ಯಯಗ್ರಹಣಂ 
ವಿಪ್ರಕೃಷ್ಟಾಂತರಮಪ್ಪುದಚೆಂ ಅಸಂಯತನಲ್ಲಿಯುಂ ಉಳ್ಳುದಜ?ಂ ತತ್ಪೂರ್ವದೊಳ್‌ 
ಅವಧಿಗ್ರಹಣಂ (ತತ್ತಪ್ರ. ೫೨). [ಸಂ.] 

ಎಪ್ರತಿಪತ್ತಿ (ನಾ). ೧. (ಅಭಿಪ್ರಾಯ, ಸ್ವಭಾವ, ಆಸ್ಥೆ ಮುಂತಾದುವುಗಳಲ್ಲಿ 
ಕಂಡುಬರುವ) ಭೇದ ; ವ್ಯತ್ಕಾಸ ; ಭಿನ್ನತೆ : ಜನಪ್ರವಾದದೊಳಮಿವರ 
ವಿಪ್ರತಿಪತ್ತಿಯಂ ಕೇಳ್ತೆವು (ಪಂರಾಮು. ೧೨-೭೯ ವ). ೨. ತಪ್ಪುಕಲ್ಪನೆ ; ಸರಿಯಲ್ಲದ 
ತಿಳಿವಳಿಕೆ. ೩. ತಪ್ಪು ; ಅಪರಾಧ. ೪. ಪರಸ್ಪರಸಂಬಂಧ. ೫. [ತರ್ಕಶಾ] 
ವಿರುದ್ಧವಾದ ಉತ್ತರ ,-ಹೇಳಿಕೆ ; ಆಕ್ಷೇಪಣೆ. ([ಸಂ.) 

ವಿಪ್ರತಿಷಿದ್ಧ (ಗು). ೧. ತಡೆದ ; ಅಡ್ಡಿಮಾಡಲ್ಪಟ್ಟ. ೨. ವೃತಿರಿಕ್ತವಾದ ; 
ವಿರುದ್ಧವಾದ. (ನಾ). ೩. ವೃತಿರಿಕ್ತವಾದುದು ; ವಿರುದ್ಧವಾದುದು : 
ಅತಿಬಹಲಸ್ಮಿತಿಯಿಂ ಸಂಗತಗುಣಮವಿಭೇದಿಯಾಗೆ ತದ್ದುಣಮೆನಿಕುಂ ಕೃತಕಾರ್ಯ 
ಕಾರಣಂ ಎಪ್ರತಿಷಿದ್ದಮದೆನೆ ಪರಸ್ಪರಾಸಂಗತಿಕಂ (ಕಾವ್ಮಾವ. ೭೪೬). [ಸಂ.] 

ವಿಪ್ರತಿಸಾರ (ನಾ). ಮಾಡಿದ ತಪ್ಪುಕೆಲಸಕ್ಕಾಗಿ ಮರುಗುವಿಕೆ ; ಪಶ್ಚಾತ್ತಾಪ : 
""ವಿಪ್ರತಿಸಾರಃ, ಅನುಶಯ;, ಪಶ್ಚಾತ್ತಾಪಃ, ಅನುತಾಪಃ - ಈ ೪ ಅನುಶಯಂ 
ಬಡುವುದು'' (ಹಲಾಯು. ೧೧೯-೩೧). [೫೦.] 

ವಿಪ್ರತೀಸಾರ (ನಾ). ವಿಪ್ರತಿಸಾರ : ""ಅನುಶಯಮನುತಾಪಂ 
ವಿಪ್ರತೀಸಾರಮಕ್ಕುಂ'' (ವಸ್ತುಕೋ. ೧೧೧-೧). [ಸಂ.) 

ವಿಪ್ರಪ್ರವರ (ನಾ). ಬ್ರಾಹ್ಮಣರಲ್ಲಿ ಉತ್ತಮ ; ಬ್ರಾಹ್ಮಣೋತ್ತಮ : 
ಪದ್ಮಿನೀಖೇಟದ ವಿಪ್ರಪ್ರವರನಷ್ಟಾಂಗವ: ಹಾನಿಮಿತ್ತವಿಶಾರದಂ ವಿಶಾರದನೆಂಬೊಂ 
(ಶಾಂತಿಪು. ೬-೫ ವ). [ಸಂ.) 

ವಪ್ರಬ್ರುವ (ನಾ). ಹೆಸರಿಗೆ ಮಾತ್ರ ಬ್ರಾಹ್ಮಣನಾದವನು : ಆದಿಯಲಿ 
ವಿಪ್ರಬ್ರುವನು ಧಾತ್ರಿಯೊಳೊಬ್ಬನುಂಟಿನ್ನವನು ಮಾಡುವ ದುರಿತ ಹೇಳಲು ಶಕ್ಕವಲ್ಲ 
(ತಿಮ್ಮಶಾಂ. ೪-೧೨೨) ; ಭುವನಪತಿನಿಂದೆಯನು ವಿಪ್ರಬ್ರುವನು ಮಾಡುತ್ತಿರಲು 
(ನಿಭಾಗ. ೪-೨-೨೬). [ಸಂ] 

ವಿಪ್ರಯುಕ್ತೆ (ನಾ). ಪ್ರಿಯನಿಂದ ದೂರವಾದವಳು ; ವಿರಹಿಣಿ : ರಥಾಂಗಕಾಂತೆ 
ಹೃದ್ವಲ್ಲಭವಿಪ್ರಯುಕ್ತೆ ಬಗೆಗೆಟ್ಟು ನೆಅಲ್ಲುದು ಪದ್ಮಪತ್ರದೊಳ್‌ (ಚಂದ್ರಪು. ೮-೭). 

[ಸಂ. ವಿಪ್ರಯುಕ್ತಾ) 

ವಿಪ್ರಯೋಗ (ನಾ). ೧. ಬೇರೆಯಾಗಿರುವಿಕೆ ; ಪ್ರತ್ಮೇಕತೆ. ೨. ಜಗಳ ; 
ವಿರೋಧ. ೩. (ಪ್ರಿಯ, ಪ್ರಿಯೆಯರ) ಅಗಲಿಕೆ ; ವಿಯೋಗ : ಧವವಿರಹದಿಂ 
ವಿಪ್ರಯೋಗದ ಯುವತಿಯರು ಪೊರಳಿದರು (ಶಂಕದಾ. ೨-೩೩) ; ವಿಪ್ರಯೋಗವು 
ಕೆಲವುಕಾಲಮಾತ್ರವಾದುದೂ ಆಗಬಹುದು, ಶಾಶ್ವತವಾದುದೂ ಆಗಬಹುದು 
(ಅರ್ಯಧ. ೧೪೭). ೪. [ಕಾವ್ಯಮಾ) ನಾಯಿಕೆ, ನಾಯಕರಲ್ಲಿ ಪ್ರೇಮವು ಬೆಳೆದು 
ಸಂಗಮವೇರ್ಪಡದಿರುವುದು ; ವಿಯೋಗ ; ಅಗಲಿಕೆ : ""ಎಪ್ರಲಂಭಃ, 
ವಿಪ್ರಯೋಗಃ - ೨ ವಬ್ಬರಿಗೊಬ್ಬರು ಅಗಲಿರುವ ಸ್ತ್ರೀಪುರುಷರು ಮಾಡಿಕ್ಕೊಂಡ 
ವಿಷಾದಕರವಾದ ಶೃಂಗಾರಾದ್ಕಲಂಕಾರದ ಹೆಸರು'' (ಸಿದ್ಧಾಂತಿ ೩೬೫). [ಸಂ.] 

ವಿಪ್ರಲಂಭ (ನಾ). ೧. ಸುಳ್ಳುಮಾತಿನಿಂದ ಅಥವಾ ಕೊಟ್ಟ ಮಾತಿನಂತೆ 
ನಡೆಯದೆ ಮಾಡುವ ಮೋಸ ; ಕಪಟ ; ವಂಚನೆ : ""ಎಪ್ರಲಂಭಃ, ವಿಸಂವಾದ;, 
ವಿಪ್ರಳಾಪಃ - ಈ ೩ ವಂಚಿಸುಹ'' (ಹಲಾಯು. ೧೨೩-೬೬). ೨. ಕ್ರಮತಪ್ಪಿ 
ಮಾತನಾಡುವುದು : '"ಎಪ್ರಲಂಭಃ, ವಿಸಂವಾದಃ - ೨ ವಿಪರೀತವಾಗಿ ನುಡಿಯುವದು 


ಪ೯೨೬ 


20 


30 


35 


ಎಪ್ರವಿನೋದಿ 


ಅಂದರೆ ಕ್ರಮತಪ್ಪಿ ಮಾತಾಡುವುದು'' (ಸಿದ್ದಾಂ. ೬೯). ೩. ಒಮ್ಮತವಿಲ್ಲದಿರುವಿಕೆ ; 
ಜಗಳ. ೪. ಕಳಚಿಕೊಂಡಿರುವಿಕೆ ; ಪ್ರತ್ಮೇಕತೆ ; ಬೇರೆಯಾಗಿರುವಿಕೆ. 
೫. (ಪ್ರಿಯ, ಪ್ರಿಯೆಯರ) ಅಗಲಿಕೆ ; ವಿಯೋಗ : ಇದೇನೆಂಬೆನೂ 
ಬಂದತ್ತೆ ತ್ತಣಿಂದೆಂದಟ್‌ಯೆನೆನಗೆ ಮತ್ಪಾಪದಿಂ ವಿಪ್ರಲಂಭಂ (ಕಾದಂಉ. ೭೯) ; 
ಸ್ತ್ರೀಪುಂಸರತಿಸಮುತ್ನವ್ಮಾಪಾರಂ ತಾನದಲ್ಲೆ ಶೃಂಗಾರಂ ಮೇಳಾಪದಿನಗಲೈಯಿಂ 
ಸುನಿರೂಪಿತಸಂಭೋಗವಿಪ್ರಲಂಭಸಮಾಖ್ಯಂ (ಕಾವ್ಮಾವ. ೭೯೯). ೬. [ಕಾವೃಮಾ) 
ನಾಯಿಕೆ, ನಾಯಕರಲ್ಲಿ ಪ್ರೇಮವು ಬೆಳೆದು ಸಂಗಮವೇರ್ಪಡದಿರುವುದು ; 
ವಿಯೋಗ ; ಅಗಲಿಕೆ : ""ಎಪ್ರಲಂಭಃ, ವಿಪ್ರಯೋಗಃ -- ೨ ವಬ್ಬರಿಗೊಬ್ಬರು 
ಅಗಲಿರುವ ಸ್ತ್ರೀಪುರುಷರು ಮಾಡಿಕ್ಕೊಂಡ ವಿಷಾದಕರವಾದ ಶೃಂಗಾರಾದ್ಮಲಂಕಾರದ 
ಹೆಸರು'' (ಸಿದ್ಧಾಂತಿ. ೩೬೫). [ಸಂ.) 

ವಿಪ್ರಲಂಭಶೃಂಗಾರ (ನಾ). ಇ ವಿಪ್ರಲಂಭ ೬ : ವಪ್ರಲಂಭಶೃಂಗಾರದ 
ಅತ್ಮುನ್ನತವಾದ ನಿದರ್ಶನಗಳನ್ನು ಕಾಣಲಿಚ್ಛಿಸುವ ವಿದ್ಯಾರ್ಥಿಯು “ರಣ್ಮಲಾಂಡದ 
ಮತ್ತು ಕಿಷ್ಕಿಂಧಾಕಾಂಡದ ಕೆಲವು ಭಾಗಗಳನ್ನು ಓದುವುದು ಒಳ್ಳೇದು ಸಗ ೯೨) ; 
ಉದ್ದೀಪನವಿಭಾವದಿಂದ ವಿಪ್ರಲಂಭಶೃಂಗಾರವು ಉದ್ಭುದ್ಧವಾಗುತ್ಸಣೆ (ನ್ಮ ೨೫). 

` [ಸಂ.) 

ಎಪ್ರಲಬ್ದ (ಗು). ೧. ಮೋಸಗೊಂಡ ; ವಂಚಿಸಲ್ಪಟ್ಟ. ೨. ನಿರಾಶೆಗೊಂಡ. 
೩. ನೊಂದ ; ಗಾಸಿಗೊಂಡ. (ನಾ). ೪. ಮೋಸಕ್ಕೆ ಒಳಗಾಬವನು ; 
ವಂಚಿತನಾದವನು : ""ಎಪ್ರಲಬ್ಧಃ, ವಂಚಿತಃ - ೨ ವಂಚಿಸಿಕ್ಕೊಂಡವನ ಪೆಸರು'' 
(ಸಿದ್ದಾಂತಿ. ೩೩೪). ೫. ನಿರಾಶೆ ಹೊಂದಿದವನು ; ಹತಾಶನಾದವನು : "'ಎಿಕೃತಃ, 
ವಿಪ್ರಲಬ್ದಃ - ಈ ೨ ದೈನ್ಮಂಬಟ್ಟವಂ'' (ಹಲಾಯು. ೬೩-೨೨೮). (ಸಂ. 

ಎಪ್ರಲಚ್ಚೆ (ನಾ). [ಕಾವ್ಶಮಾ] ಎಂಟು ಬಗೆಯ ನಾಯಿಕೆಯರಲ್ಲಿ ಒಬ್ಬಳು ; 
ಪ್ರಿಯಕರನು ನಿಶ್ಚಿತವೇಳೆಗೆ ಬಾರದೆ ವಚನಭಂಗ ಮಾಡಿದುದರಿಂದ 
ನಿರಾಶೆಗೊಂಡವಳು : ಸ್ವಾಧೀನಪತಿಕೆ ಖಂಡಿತೆ ವಿಪ್ರಲಬ್ದೆ[ಪಾಕಾಂ. ಲಂಭೆ] . . . 
ಸಮುತ್ಮೆಯರೆಂಬೆಂಟು ತೆಅದವಸ್ವಾಕಾಮಿನಿಯರಿಂ (ಎವೇಕ. ೧೮). "ನಾಯಿಕೆ' ಪರಾ. 

[ಸಂ. ವಿಪ್ರಲಬ್ಬಾ] 

ಎಪ್ರಲಾಪ, ವಿಪ್ರಳಾಪ (ನಾ). ೧. ಕೆಲಸಕ್ಕೆ ಬಾರದ ಮಾತು ; ಅಪ್ರಯೋಜಕ 
ವಾದ ಮಾತು ; ವೃರ್ಥಾಲಾಪ : ಸ್ಮರದೀಪಂ ಪೆಣ್ಣ ರೂಪಂ ತಳೆದುದೆನಿಪ 
ವೇಷಂ ಪ್ರಭಾವೇಶರೂಪಂ ಪರಿತಾಪಂ ತೋಟಲಾ ಪೆಣ್ಣೊಲವತಿಲಲಿತಾಲಾಪವಾ 
ಎಪ್ರಲಾಪಂ (ಜಗಎ. ೧೬-೧೩೦). ೨. ಗೋಳಾಟ ; ರೋಧನ ; ಆಕ್ರಂದನ : ಇನ್ನು 
ಪಶ್ಚಾತ್ತಾಪಮುಂ ವಿಪ್ರಲಾಪಮುಂ ಪ್ರಯೋಜನಮಿಲ್ಲ (ಪಂಚತಂ. ೧೯೯-೫). 
೩. ವಿರುದ್ಧವಾಗಿ ಮಾತನಾಡುವುದು : ""ವಿಪ್ರಲಾಪಃ, ವಿರೋಧೋಕ್ತಿಃ- 
ವಿರೋಧವಾಗಿ ನುಡಿಯುವದಕ್ಕೆ ಹೆಸರು'' (ಸಿದ್ಧಾಂತಿ. ೫೪). ೪. ಜಗಳ ; ಕದನ. 
೫. ವಂಚನೆ ; ಮೋಸ : ""ವಿಪ್ರಲಾಪಂ ಪ್ರಲಂಬಮೆನಲು ವಂಚನೆಯದಕ್ಕು'' (ಮಂಗರಾ. 
೧೬೨-೨೭). ೬. ಕೊಟ್ಟ ಮಾತಿಗೆ ತಪ್ಪುವುದು ; ವಚನಭಂಗ. ವಿಪ್ರಳಾಪ : 
೫. ""ವಿಪ್ರಲಂಬ'ಃ, ವಿಸಂವಾದಃ, ವಿಪ್ರಳಾಪಃ - ಈ ೩ ವಂಚಿಸುಹ'' 
(ಹಲಾಯು. ೧೨೩೬-೬೩). ([ಸಂ.) 

ವಿಪ್ರಲಾಪಂಗೆಯ್‌ (ಕ್ರಿ). (ಶೋಕದಿಂದ ಕೂಡಿ) ಅಸಂಬದ್ಧವಾಗಿ ಮಾತ 
ನಾಡು : ಪಡೆವುದು ಮೇಣ್‌ ನಂದನರಂ ನಡೆವುದು ಮೇಣ್‌ ತಪಕೆ ಸಗರವಲ್ಲಭ 
ಮತ್ತಂ ಪಡೆವುದೊ ತನಯರ್ಕಳ ಪಿಂಬಡಿನೊಳ್‌ ಪೇಟ್‌ಮಗರಸ ಮಾನಸವಾಟೆ 
ಎಂದು ವಿಪ್ರಲಾಪಂಗೆಯ್ಕೆ (ಅಜಪು ೧೦-೪೨ ವ). [ವಪ್ರಲಾಪ *- ಕೆಯ್‌,) 

ವಿಪ್ರವಿನೋದಿ (ನಾ). ಕಣ್ಕಟ್ಟು, ಮಾಯ , ಮಂತ್ರ ಮುಂತಾದುವುಗಳಲ್ಲಿ 
ನೈಪುಣ್ಕವನ್ನು ಹೊಂದಿದ ಒಂದು ಬ್ರಾಹ್ಮಣವರ್ಗ : ಹನುಮಂತದೇವರಿಗೆ 
ಕಾರ್ತಿಕದ ಪೂಜೆಗೆ ವಿಪ್ರವಿನೋದಿಗಳಿಗೆ ಮುಖ್ಯಸ್ವಾಮಿಗಳಾದ . . . ಅಯವರು 
ಮೊದಲಾದ ವಿಪ್ರವಿನೋದಿಗಳಿಗೆ ಪು(ಂ)ಣ್ಮವಾಗಲಿಯೆಂದು . . . ಮಕರಸಂಕ್ರಾಂತಿ 
ಪುಣ್ಮಕಾಲದಲ್ಲಿ ಧಾರೆಯನೆಆದು ಕೊಟ್ಟ ಧರ್ಮಶಶನ (ಸಾಇಇ 0-೬, ೬೫೨-೯ ; 1554). 


[ಸಂ. ವಿಪ್ರವಿನೋದಿನ್‌] 


ಎಪ್ರಶ್ಲಿಕೆ ೭೯೨೭ 


ವಿಪ್ರಶ್ನಿಕೆ (ನಾ). ಕಣಿಹೇಳುವವಳು ; ಭವಿಷ್ಯವನ್ನು ನುಡಿಯುವವಳು ; 
ಕೊರವಂಜಿ : "“ವಿಪ್ರಶ್ನಿಕಾ, ಈಕ್ಷಣಿಕಾ, ದೈವಜ್ಞಾ - ೩ ಕಣಿ ಮುಂತಾದ ಶಕುನಗಳನ್ನು 
ಹೇಳುವವಳ ಪೆಸರುಗಳು'' (ಸಿದ್ಧಾಂತಿ. ೧೭೨). (ಸಂ. ವಿಪ್ರಶ್ನಿಕಾ] 

ಎಪ್ರಳಾಪ "ವಿಪ್ರಲಾಪ' ನೋ. 

ವಿಪ್ರಾವತಿ (ನಾ). ಬ್ರಾಹ್ಮಣರ ಬೀದಿ ; ಅಗ್ರಹಾರ : ಕೃತಿ ತಟಾಕಾರಾಮ ಎಪ್ರಾವತಿ 
ಸುರಾಲಯ ಸುಜನಸ್ಥಾಪನೆ ಸುತರೆನಿಸುತಿಹ ಸಪ್ತಸಂತಾನಂಗಳೊಳಗೆ . . . ಉತ್ತಮಂ 
ಕೇಳ್‌ ಸುತ ಸುರಾಲಯ ಬ್ರಾಹ್ಮಣಾವತಿಯೆಂದನಗಜೇಶ (ಶಂಕದಾ. ೧೬-೧೯). 

[ಸಂ. ವಿಪ್ರಾವತೀ] 

ವಿಪ್ರಾಳಿವಧೆ (ನಾ). ೧. ಬ್ರಾಹ್ಮಣರ ಹತ್ಯೆ, - ಕೊಲೆ ; ೫ ಇದು 
ಪಂಚಮಹಾಪಾತಕಗಳಲ್ಲಿ ಒಂದು. ೨. ಬ್ರಾಹ್ಮಣರ ಹತ್ಯೆಯಿಂದುಂಟಾಗುವ |10| 
ದೋಷ ; ಬ್ರಹ್ಮಹತ್ಕಾದೋಷ : ಮೇಲನಟ್‌ಯದೆ ಸತ್ಮದಲಿ ವಿಪ್ರಾಳಿವಧೆಯಾತಂಗೆ | 
ಬಂದುದು (ಕುವ್ಮಾಕ. ೧೭-೧೬). [ಸಂ. ವಿಪ್ರಾಳಿವಧಾ] 

ವಿಪ್ರಿಯ (ಗು). ೧. ಮನಸ್ಸಿಗೆ ಹಿತವಲ್ಲದ ; ಇಷ್ಟವಾಗದ. (ನಾ). 
೨. ಪ್ರಿಯವಲ್ಲದುದು ; ಅಹಿತವಾದುದು : ಯಾರವನು ಪ್ರಿಯವೆಂದು ವಿಪ್ರಿಯವ 
ನುಡಿಯುವನು (ಭಾಸನಾ. ೫67. ೩. ತಪ್ಪು ; ಅಪರಾಧ : ""ವ್ಕಳೀಕಂ, ಅಪರಾಧಃ, |15 
ಆಗಃ, ಮಂತು;, ವಿಪ್ರಿಯಃ - ಈ ೫ ಅಪರಾಧಂ'' (ಹಲಾಯು. ೧೨೩-೬೪). (ಸಂ.) 

ವಿಪ್ಲವ (ನಾ). ೧. ನಾನಾದಿಕ್ಕುಗಳಿಗೆ ಹರಿಯುವುದು , - ಪ್ರವಹಿಸುವುದು. 
೨. (ನಾಡಿನ ಶಾಂತಿಗೆ ಭಂಗವನ್ನುಂಟುಮಾಡುವ) ದಂಗೆ ; ಕ್ರಾಂತಿ ; 
ದೊಂಬಿ : ಮಂಗಳೂರಿನಲ್ಲಿ ವಿಷಪ್ಪವವು ಧಗಧಗನೆ ಉರಿಯುತ್ತಿದೆ (ದೌಲತ್‌. ೨೨೦) ; 
ರಾಜ್ಯದಲ್ಲಿ ವಿಪ್ಲವವಾಗುವಂತಹ ಪರಿಸ್ಥಿತಿಯೊದಗಿ . . . ಶ್ರೀರಾಮನ ನಿಶ್ಚಯವಾದ 
ನಡತೆಯಿಂದ ಮಾರ್ಪಡುತ್ತದೆ (ಭಾರದ. ೮೮). ೩. ತುಮುಲ ; ಕ್ಷೋಭೆ. 
೪. ಗೊಂದಲ ; ಗಜಿಬಿಜಿ. ೫. ನಾಶ ; ಹಾಳು ; ಧ್ವಂಸ. ೬. ತೊಂದರೆ ; 
ಉಪದ್ರವ : ""ಉಪಲಿಂಗಂ, ಅರಿಷ್ಟಂ, ಉಪಸರ್ಗಃ, ಉಪದ್ರವಃ . . . ಡಿಂಬಃ, 
ವಿಪ್ಲವಃ - ಈ ೧೦ ಉಪದ್ರವಂ'' (ಹಲಾಯು. ೨೧-೧೨೭). ಪ. ವಿರೋಧ ; ಪ್ರತಿಭಟನೆ. 
೮. ಸುಲಿಗೆ ; ಲೂಟಿ. ೯. ಮಾರಿ ನಡೆಯುವುದು ; ಅತಿಕ್ರಮ. ೧೦. ಪಾಪ; 
ದೋಷ. (ಸಂ.) 

ವಿಷ್ಣವಕಾರ (ನಾ). ದಂಗೆಮಾಡುವವನು ; ಬಂಡಾಯಗಾರ ; ಕ್ರಾಂತಿಕಾರ : 
ಭಕ್ತಿಯು ಈ ವಿಪ್ಲವಕಾರರೂೊಡನೆ ಸೇರಿರುವುದೇನೋ ನಿಜ ! (ದೌಲತ್‌. ೨೨೧). (ಸಂ.) 

ವಿಷ್ಣವಮೂರ್ತಿ (ನಾ). ನಾಶಮಾಡುವಂತಹ ವ್ಯಕ್ತಿ ; ಧ್ವಂಸಮಾಡುವ 
ಸ್ವರೂಪವುಳ್ಳವನು : ವಿಲಯದ ವಿಷ್ಲವಮೂರ್ತಿಯು ನಾನು . . . ರುದ್ರನು 
ನಾನು (ಪಾಂಚಜ. ೧೫-೬). (ಸಂ.] 

ವಿಪ್ಣುತ (ಗು). ೧. (ಗಾಳಿಪ್ರವಾಹಗಳಿಂದ) ನೂಕಲ್ಪಟ್ಟ ,- ಹೊಡೆದುಕೊಂಡು 
ಹೋದ, -ತೇಲಿಹೋದ. ೨. ಮುಳುಗಿದ. ೩. ಕ್ಲೋಬೆಗೊಂಡ ; 
ಕೆರಳಿಸಲ್ಪಟ್ಟ. ೪. ಕೆದರಿದ ; ಚೆದರಿದ. ೫. ಹಾಳಾದ ; ನಾಶಗೊಂಡ. 
೬. ಕಾಣದಾದ ; ಮರೆಯಾದ. ೭. ಅಪಕೀರ್ತಿಗೆ ಗುರಿಯಾದ. (ನಾ). |35 
೮. [ನಾಟ್ಕ] ದೃಷ್ಟಿಚಲನೆಗಳಲ್ಲಿ ಒಂದು ಬಗೆ ; 8 "“ರೆಪ್ಪೆಗಳನ್ನು 
ಅದಿರಿಸುತ್ತ ಚಂಚಲದೃಷ್ಟಿಯಿಂದ ಅರೆಗಣ್ಣಲ್ಲಿ ನೋಡುವುದು. ವಿ-| 
ಉನ್ಮಾದ, ಚಾಪಲ್ಮ, ದುಃಖ, ಕಷ್ಟ, ದೈನ್ಯತೆ ಇವುಗಳನ್ನು 
ಅಭಿನಯಿಸುವಾಗ'' (ಲಾಸ್ಮರಂ. ೨೭೧ ಗದ್ಮಾನುವಾದ) : ಅದಿರ್ವದು ಚಂಚಲದಿಂದಂ 
ಪುದುಗೊಂಡರೆ ಪುಟಮದುಂತೆ ವಿಪ್ಣುತಮೆನಿಕುಂ (ಲಾಸ್ಕರಂ. ೩-೩೭). ([ಸಂ.] 

ವಿಫಲ (ಗು). ೧. ಫಲವಿಲ್ಲದ ; ವೃರ್ಥವಾದ ; ನಿಷ್ಟಯೋಜಕವಾದ : 
`ವಿಘಲೋಕ್ತಿ' ಪರಾ. (ನಾ). ೨. ಉಪಯೋಗವಿಲ್ಲದುದು ; 
ನಿರರ್ಥಕವಾದುದು : ಆ ಗುಣವತಿ ಫಲವತಿ ತಾನಾಗೆಯುಮಿದು ವಿಫಲಮೆಂದು 
ಐತಿಗುತ್ಸವಮಂತಾಗದು ಸಂಸೃತಿ ಫಲವತಿಯಾಗಿರೆಯುಂ ಯೋಗಿಗುತ್ಸವಂ | | 
ಪುಟ್ಟಿದವೋಲ್‌ (ಜಗವ. ೨-೫೩). 

ಎಫಲನಾಗು ಎ ಫಲವಿಲ್ಲದವನಾಗು ; ಸೋಲು : ಗಣಪತಿ ಲಾಟೀನನ್ನು | 


ಣ್ಪ 
ಆ 


40 


45 


ವಿಬುಧಾಲಂಕೃತ 


ಮೇಲಕ್ಕೆತ್ತಿ ದೀಪದ ಬೆಳಕಿನಲ್ಲಿ ಬಂದವರ ಗುರುತುಹಿಡಿಯಲು ಯತ್ನಿಸಿ ವಿಫಲನಾಗ 
(ಪದ್ಮಸ. ೧೮೮). ವಿಫಲವಾಗು ಎ ವೃರ್ಥವಾಗು ; ಪ್ರಯೋಜನಕ್ಕೆ ಬಾರದಾಗು : 
ರಣಮುಖದೊಳೇಕಾದಶೋಕ್ನೋಹಿಣಿಯ ಗೆಲಿದುದು ವಿಫಲವಾದುದು . . . ಎಂದನಾ 


ಭೀಮ (ಕುವ್ಕಾಗ. ೪-೫೦). [ಸಂ] 


5| ವಿಫಲತೆ (ನಾ). ಉಪಯೋಗವಿಲ್ಲದಿರುವಿಕೆ ; ನಿಷ್ಠಯೋಜಕತೆ : 


"ವಿಫಲತೆವಡೆ' ಪರಾ. (ಸಂ. ವಿಫಲತಾ। 


ವಫಲತೆವಡೆ (ಕ್ರಿ). ನಿಪ್ಪಯೋಜಕವಾಗು ; ವೃರ್ಥವಾಗು : ವಿಫಲತೆವಡೆಯಿತು 


ದೃಷ್ಟಿಯುಮಿಂದಿರದೆ ಕುಜನರ ಸೇವೆಯ ತೆರದೆ (ಇಂಚಾಪ. ೧೩೬-೬೭). 
(ವಿಫಲತೆ *- ಪಡೆ) 


ವಿಫಲೋಕ್ತಿ (ನಾ). ಉಪಯೋಗಕ್ಕೆ ಬರದ ಮಾತು ; ಕಾಡುಹರಟೆ : ಎಮ್ಮಯ 


ಜಂಗಮವನಾಸಕ್ತಿಯಲಿ' ಮ್ಮನ್ನಿಸದಿರಲು ವಿಫಲೋಕ್ತಿಯದು ಶಿವಪೂಜನಂ ಸ್ಥಾವರವು 
ನಿಷ್ಫಲವು (ಬಸಪು. ೨೬-೪೮). 4ಸಂ.] 


ವಿಬುಧ (ನಾ). ೧. ಪಂಡಿತ ; ವಿದ್ವಾಂಸ : ತಳಿರ್ಗಳವೋಲ್‌ ಮೆಲ್ಲಿದುವೀ ತಳಂಗಳ್‌ 


ಎಂಬುದನಾಕುಳಮಿಲ್ಲದೆ ವಿಬುಧ'ರಲ್‌ಗೆ ದೌರೋಪಮೆಯಂ 
ಅವಧರಿಪುದು ವಿಬುಧರ್‌ . . . ಮೆಚ್ಚಿ ಕೈಕೊಳ್ಳುದಿದಂ 
(ಶಮದ. ೪, ಪೀಠಿಕೆ). ೨. ಸುರ ; ದೇವತೆ : ಆ ವಿಬುಧರ್‌ ಮುದದಿಂ . . . 
ಮೇರುಗಿರಿಗೇಟ್ತಂದರ್‌ (ಜಗವ. ೨-೧). ೧,೨: ಸುಕುಲೀನಂ ವಿಬುಧಾನ್ವಿತಂ . . . 
ಸುಧರ್ಮದರನಾಗಿರ್ದುನ್ನತಂ ತಾನೆನಲ್‌ ಸಕಳಾಕ್ಸ್ಮಾಧರರಾಜನಂದೆಸೆದಂ 
ಭೂಮಧ್ಮದೊಳ್‌ ಲಕ್ಷ್ಮಣಂ (ನೇಮಿಪು. ೧-೩). ೩. ಚಂದ್ರ. 

ಎಬುಧಸಂತರ್ಪಣ ಪಂಡಿತಜನರನ್ನು ತೃಪ್ತಿಗೊಳಿಸುವವನು ; 
ಒಂದು ಬಿರುದು : ಕೊಂಕಣದಲ್ಲಳಂ ಗಣ್ಣರ ಮೇರುಮಾಶ್ರಿತ ೫೮ ತದು 
ವಿಬುಧಸನ್ರರ್ಪಣಂ ಮಂಡಳಿತಮುಖದರ್ಪಣಂ (ಕಇ. 1೪, ೪೧-೬ ; 12 ನೆಯ ಶತ). [ಸಂ.] 


(ಕಎರಾ. ೩-೬೧) ; 


ವಿಬುದನುತ (ನಾ). ೧. ವಿದ್ವಾಂಸರಿಂದ ವಂದಿಸಿಕೊಳ್ಳುವವನು. 


೨. ದೇವತೆಗಳಿಂದ ನಮಸ್ಕರಿಸಿಕೊಳ್ಳುವವನು. ೧,೨ : ಅರಿಕಾಮಧ್ಯಂಸಿ 

ನಾಗವ್ರಜಮಯಕಟಕಂ. . . ವಿಬುದ'ನುತನುವಾ ಕಾಮಿನೀಜೀವಿತೇಶಂ 

ಪರಮ್ಮೆಶ್ವರ್ಯಾಸ್ಪದಂ ರಕ್ಷಿಸುಗೆ ವಸುಧೆಯಂ ಯುದ್ಧರಂಗತ್ರಿಣೇತ್ರ೦ (ಜಗವ. ೧-೨.). 
[ಸಂ.) 


ಎಬುದಧಪತಿ (ನಾ). ೧. ವಿದ್ವಾಂಸರಿಗೆ ಒಡೆಯನಾದವನು. ೨. ದೇವತೆಗಳಿಗೆ 


ಒಡೆಯನಾದವನು ; ದೇವೇಂದ್ರ ; ಇಂದ್ರ : ವಿಬುಧಪತಿನಿವಹವಂದಿತ 
ನಿಜಿಡಪದಾಂಬುರುಹನಂ . . . ಜಿನನಂ . . . ವಂದಿಸಿದರ್‌ (ಸುಕುಮಾ. ೮-೬೮) ; 
ಶ್ರೀರಮಣ ವಿಬುಧಪತಿ ವಾರಿಜಭವಾದಿವೃಂದಾರಕ . . . ಪಾಲಿಪುದೆನಗೆ ಚಾರುಮತಿಯಂ 
(ಕಬ್ಬಕ್ಕೆ ೧). ೧,೨ : ಆ ರಾಜೇಂದ್ರಂ ವಿಬುಧಪತಿಯಾಗಿಯುಂ ಗೋತ್ರಾರಿಯಲ್ಲು 


(ನಾಗಕು. ೨-೮೬ ವ). ಸಂ.) 


ವಿಬುಧಭೂಜ (ನಾ). ೧. ದೇವಲೋಕದ ವೃಕ್ಷ ; ಕಲ್ಪತರು. ೨. ಕಲ್ಪತರು 


ವಿನಂತಿರುವವನು ; ಕಲ್ಪವೃಕ್ಷಕ್ಕೆ ಸಮಾನನಾದವನು : ಪುಟ್ಟಿದಂ ಶ್ರೀಭಾಜಂ 
. ಬ್ರಾಜತ್ಕಾಂತಾಮನೋಜಂ ವಿಬುಧವಿಬುಧಭೂಜಂ ಯಶಶ್ಛ್ರೀಸಮಾಜಂ 
ನೈಜೋನ್ಸಂತ್ರಾಬ್ದಿರಾಜಂ ಸುವಿಭವ ಸುಮನೋರಾಜಂ ರೇಚಿರಾಜಂ (ಎಇ. ೬೬೪, 


೨೮೧-೩೫: 1181). ([ಸಂ.) 


ವಿಬುಧವರಾಶ್ವ (ನಾ). ದೇವತೆಗಳ ಶ್ರೇಷ್ಠವಾದ ಕುದುರೆ ; ಉಚ್ಚೆ |ಶ್ರವಸ್ಸು : 


ದೇವಮಣಿಗೂಡಿ ಜಳಧಿಯೊಳಾ ವಿಬುಧವರಾಶ್ವಮೊಗೆದಗಲ್ಲಿರ್ಪುದಮಾ 
ದೇವಮಣಿಗೂಡಿ ರಾಜಿಸುವೀ ವಿಪುಳತರಾಶ್ವಯುಗಕದೇಂ ಪಾಸಟಿಯೇ 
(ರಾಜಶೇ. ೧೨-೧೦೫). [ಸಂ.] 


ವಿಬುಧಾಲಂಕೃತ (ನಾ). ೧. ಪಂಡಿತರಿಂದ ಭೂಷಿತವಾದುದು. ೨. ದೇವತೆ 


ಗಳಿಂದ ಭೂಷಿತವಾದುದು. ೧,೨ : ಸುರೇಂದ್ರಸಭೆಯಂತ ವಿಬುಧಾಲಂಕೃತಮು 
. ಶಿವಸಭೆಯಂತೆ ಸದಾನಂದಿಬಂಧುರಮೆನಿಸಿ ನರೇಂದ್ರನೂಡ್ಡೋಲಗಂ . . , 
ಪರಿರಂಜಿಸುತಿರ್ದುದು (ರಾಜಶೇ. ೫-೧೯ ವ). (ಸಂ.) 


ವಿಬುಧಾಶ್ರಯ 


ವಿಬುಧಾಶ್ರಯ (ನಾ). ೧. ವಿದ್ವಾಂಸರಿಗೆ ಅವಲಂಬನವಾದುದು : ಎನ್ನ 
ದಾನಮಿದಾಗಳುಂ ಮಧುಪಾಶ್ರಯಂ ಧ್‌ರೆಗವ್ಮವಚ್ಛಿನ್ನದಾನಮಿದಾಗಳುಂ 
ವಿಬುಧಾಶ್ರಯಂ (ಪಂಪಭಾ. ೧-೭) ; ಪ್ರಿಯದಲುಂಬುದು ಮೇಣು ವಿಬುಧಾಶ್ರಯ 
ದಲುಂಬುದು ಮಾನವರಿಗಿದು ನಿಯತವಿಂತಲ್ಲದೊಡೆ ಕೇಳ್ಳಿ ಕೌರವರ ರಾಯ ಪ್ರಿಯನು 
ನೀನಲ್ಲೆಮುಗೆ ವಿಬುಧಾಶ್ರಯವು ತಾ ಮುನ್ನಿಲ್ಲ ನಿನ್ನಾಲಯದಲೆಮಗೆಂತೂಟ 
ಸಂಭವಿಸುವುದು (ಕುವ್ಮಾಣ. ಆ ೬೯). ೨. ದೇವತೆಗಳಿಗೆ ಆಶ್ರಯಸ್ಥಾನವಾದುದು; 
ಸ್ವರ್ಗ. ೩. ಪಂಡಿತರಿಗೆ ಆಶ್ರಯವಿತ್ತಿರುವವನು. ೪. ದೇವತೆಗಳಿಗೆ ಆಸರೆ 
ನೀಡಿದವನು ; ಒಂದು ಬಿರುದು. ೩,೪ : ಮೇರುಗಿರೀಂದ್ರದನ್ತೆ ವಿಬುಧಾಶ್ರಯನೀಶ್ವ 
ಅನನ್ನುಮೇಶಂ . . . ನೆಗರ್ದ್ವಾಹವಮಲ್ಲವಲ್ಲಭ (ಎಕ. ೪1. ಶಿಕಾರಿ. ೧೧೮- ೬ : 1054). 


[ಸಂ.) | 
ವಿಬುಧೇಶ್ವರ (ನಾ). ದೇವತೆಗಳ ಒಡೆಯ ; ಇಂದ್ರ : ಅರಿಗೋತ್ರಭೇದಿ ವಿಬುಧೇಶ್ವ 
ರನಲ್ಲಂ ಧೃತಕಳಾಕಳಾಪಂ ದೋಷಾಕರನಲ್ಲಂ . . . ಭೂಪಾಳ೦ (ಕವರಾ. ೩-೧೧೨). 
[ಸಂ.] 


ವಿಜಬೋಧ (ನಾ). ೧. (ನಿದ್ರೆಯಿಂದ) ಎಚ್ಚರಗೊಳ್ಳುವಿಕೆ. ೨. ಬುದ್ದಿ ; ಜಾಣ್ಮೆ. 


೩. ಅರಿವು ; ಜ್ಞಾನ ; ತಿಳಿವಳಿಕೆ. ೪. ಗಮನವಿಲ್ಲದಿರುವಿಕೆ ; ಲಕ್ಕವಿಲ್ಲ [15 


ದಿರುವುದು. ೫. [ಕಾವ್ಮಮಾ] ಮೂವತ್ತು ಮೂರು ಸಂಚಾರಿಭಾವಗಳಲ್ಲಿ 
ಒಂದು ; ನಿದ್ರೆಯಿಂದ ಏಳುವುದು, - ಎಚ್ಚರಗೊಳ್ಳುವುದು : ನಿದ್ರೆಯಿಂದ 
ಎಚ್ಚರಗೊಳ್ಳುವುದು ವಿಬೋಧ (ಭಾರಮಾ. ೩೪೭). ೬. ಭಾಣಿಕೆಯೆಂಬ 
ಉಪರೂಪಕದ ಏಳು ಅಂಗಗಳಲ್ಲಿ ಒಂದು : ಭಾಣಿಕಾ - ಇದರಲ್ಲಿಯೂ 
ಒಂದೇ ಅಂಕ . . . ಉಪನ್ಮಾಸ, ವಿನ್ಮಾಸ, ವಿಬೋಧ, ಸಾಧೃಸ, ಸಮರ್ಪಣ, ನಿವೃತ್ತಿ, 
ಸಂಹಾರ ಎಂಬ ಏಳು ಅಂಗಗಳು (ಸಂನಾಟ. ೩೬). ([ಸಂ.] 

ವಿಬೋಧಿತ (ಗು). ಜ್ಞಾನವನ್ನು ಹೊಂದಿದ , -ಪಡೆದ : ಭೂರಿಕಳಾವಿಬೋಧಿತ 
ಸುಧಾಕರರೂರ್ಜಿತ ಸಾಧುಸಂಘನಿಸ್ತಾರಕರಂಗಜಾತ ಮಹಿಜಾತವಿದಾರಕರೆಂದು 
ಬಣ್ಣಿಪುದು ವಾರಿಧಿವೇಷ್ಟಿತಭೂರಿಭೂತಳಂ (ಸುಕುಮಾ. ೧-೨೨). (ಸಂ. 

ಎಭಂಗ (ಗು). ೧. ಒಡೆದ ; ಮುರಿದ ; ಭಗ್ನಗೊಂಡ : ಆಗಸಮೆ ಮೇಲೆ 
ಕೆಡೆವಂತೆ ನೆಲಂ ಪೆಡಂಮಗುಟ್ಹು ಕವಿದಿಕ್ಕಿದಂತೆ ತೊಟ್ಟನೆ ಪುಟ್ಟಿದತಿಭಯದಿಂ 
ವಿಭಂಗಮನರಾಗಿ . . . ಮೂದಲಿಸುತ್ತುಂ (ಸುಕುಮಾ. ೧೧-೪೨ ವ). (ನಾ). 
೨. ಒಡೆಯುವಿಕೆ ; ಮುರಿಯುವಿಕೆ. ೩. ತಡೆಯುವುದು ; ಅಡ್ಡಿ ; ಪ್ರತಿರೋಧ. 
೪. ಮುರುಟಿಕೊಳ್ಳುವಿಕೆ ; ಸಂಕುಚಿತಗೊಳ್ಳುವಿಕೆ. ೫. ಮಡಿಕೆ ; ಸುಕ್ಕು. 
೬. ಮೆಟ್ಟಿಲು ; ಸೋಪಾನ. ೭. ಭಾಗ : ವಿಭಾಗ. ೮. ಭಂಗಗೂಳಿಸಿದವನು ; 
ನಾಶಪಡಿಸಿದವನು : ಮಂಗಳ:ಗ ಮದಂಗಚಾಂಗವಿಭಂಗ ವಾಮಾರ್ಧಾಂಗ 
'ಮಹಿಮೋತ್ತುಂಗ ಕೂಡಲಸಂಗಮೇಶ್ವರಲಿಂಗ ಮಾಂ ತ್ರಾಹಿ (ಬಸಪು. ೬೧-೪೯). 
೯. [ಜೈನ] ಆತ್ಮನಿಗೆ ಅಹಿತವನ್ನುಂಟುಮಾಡುವ ಪದಾರ್ಥಗಳನ್ನು | 
ತಿಳಿಯಬಲ್ಲ ಜ್ಞಾನ ; ಮಿಥ್ಕಾಜ್ಞಾನ : ಕುಮುತಿ ಕುಶ್ರುತ ವಿಭಂಗ ಮತಿ ಶ್ರುತ 
ಅವಧಿ ಮನಃಪರ್ಯಯ ಕೇವಲಜ್ಞಾನವಿಕಲ್ಪದಿಂ ಜ್ಞಾನಮಷ್ಟವಿಧಂ (ತತ್ತೃಪ್ರ ೧೭) ; 
ಕುಮತಿ ಎಂಬುದು ಮತಿಜ್ಞಾನದ . . . ವಿಭಂಗ ಎಂಬುದು ಅವಧಿಜ್ಞಾನದ ಆಭಾಸಗಳು 
(ಚೈನಧ. 1%. ಮುನ್ನುಡಿ). [ಸಂ.] 

ವಿಭಂಗಜ್ಞಾನ (ನಾ). ಇ ವಿಭಂಗ ೯ : ವಜ್ರದಾಡಂ . . . ಆತನಂ ಕಂಡು ತನ್ನ 
ವಿಭಂಗಜ್ಞಾನದಿಂದೆನ್ನೆ ಪಗೆವನೀತನೆಂದಜ್‌ದು . ಕಾಡಿ ಕೊಲೆ 
(ವಡ್ಡಾರಾ. ೧೪೪-೮) ; ಅರವಿಂದಂ ಕುರುವಿಂದನಂ ಕರೆದುತ್ಪನ್ನ ವಿಭಂಗಜ್ಞಾನದಿಂ 
ಮೃಗಂಗಳಿರ್ದೆಡೆಯನಜ್‌ದು . . . ಪೇಟ್ದೊಡೆ (ಆದಿಪು ೧೨-೧೪ ವ). [ಸಂ.) 

ವಿಭಂಗಚ್ಮಾನಿ (ನಾ). (ಜೈನ] ವಿಭಂಗಜ್ಞಾನವನ್ನು ಹೊಂದಿದವನು : 
ವಿಭಂಗಬ್ಲಾನಿ ಮಿಥ್ಕಾದೃಷ್ಟಿಗಳಿಂ ಲೋಕಾಸಂಖ್ಕೇಯಭಾಗಮುಂ ದೇಶೋನಾಷ್ಟಚತು 
ರ್ದಶಭಾಗಮುಂ ಸರ್ವಲೋಕಮುಂ ಮೇಣ್‌ ತೀಡೆಪಟ್ಟುತ್ತು (ತತ್ತ್ವಪ್ರ. ೨೯). 

(ಸಂ. ವಿಭಂಗಜ್ಞಾನಿನ್‌] 
ವಿಚಂಗತಾಳ (ನಾ). [ಸಂಗೀತ] ಒಂದು ಬಗೆಯ ತಾಳ : ಭಂಗತಾಳ 


೭೯೨೮ 


30 


ವಿಭಕ್ತಿರೂಪಕ 


ಉಪಭಂಗತಾಳ ವಿಭಂಗತಾಳ ವಿತಾಳ ಶುದ್ದತಾಳ ಅನುತಾಳವೆಂಬಾಜು ವರ್ಗ 
ಸಂಖ್ಯಭೇದಮಾಗಿಹವೆಂದು ಪೇಳ್ತ ಭರತಶಾಸ್ತ್ರಪ್ರವೀಣರಪ್ಪ ತಾಳಧಾರಿಗಳಿಂ 
(ವಿವೇಶ. ೨೩೮). (ಸಂ. ವಿಭಂಗತಾಲ) 
| ವಿಭಂಗಿತ (ಗು). ೧. ಒಡದುಹೋದ. ೨. ವಿಭಾಗಹೊಂದಿದ. ೩. ನಾಶವಾದ : 
5 | ಮಂಗಳದ ಸರ್ವಾಂಗಲಿಂಗಿ ವಿಭಂಗಿತಾನಂಗಪ್ರಸಂಗಿ ಸುರಂಗಿ (ಬಸಪು ೭-೩೬). 
| [70.1 
| ವಿಭಂಗಿಸು (ಕ್ರಿ). ಕೆಡಿಸು ; ಭಗ್ನಗೊಳಿಸು ; ಹಾಳುಮಾಡು : ಭವಾನಿ ಭೋಂಕನೆ 
|  ತಪಮಿರ್ದಳುಗ್ರ ತಪಮಂ ತಪಮಂ ತಪಮಂ ವಿಭಂಗಿಸಲ್‌ (ಗಿಂಕ. ೯-೧೨) ; ಅಂಗುಟದಿಂ 
ರಸಾತಳಕೆ ಮೆಟ್ಟಿದನಾ ದಶಕಂಠನಂ ಮಹಾಸಂಗರದೊಳ್‌ ವಿಭಂಗಿಸಿದಾಂತಸುರರ್ಕಳಂ 
(ವಿಭಂಗ * - ಇಸು) 
ವಿಭಕ್ತ (ಗು). ೧. ಭಾಗವಾದ ; ಪಾಲಾದ. ೨. ಬೇರೆಮಾಡಿದ ; 
ಪ್ರತ್ಕೇಕಗೊಳಿಸಿದ. (ನಾ). ೩. ಭಾಗವಾದುದು ; ಪಾಲಾದುದು. 
೪. ಪ್ರತ್ಕೇಕವಾದುದು ; ಭಿನ್ನವಾದುದು. ೫. ಭಾಗ ; ಪಾಲು ; ಅಂಶ. 
೬. ಪ್ರತ್ಯೇಕಗೊಂಡ ವ್ಯಕ್ತಿ ; ಬೇರ್ಪಟ್ಟವನು : ಅಹಂಕಾರದೃಷ್ಟಿಯಿಂದ ಮಮಕಾರ 
ಭಾವದಿಂದ ಜೀವಿಯು ಶಿವನಿಂದ ವಿಭಿನ್ನಸಂಸಾರಿಯಾಗಿದ್ದಾನೆ ; ವಿಭಕ್ತವಾಗಿದ್ದಾನೆ 
(ಭಾರದ. ೧೧೮). [ಸಂ.) 

ಎಭಕ್ತಿ (ನಾ). ೧. ಪ್ರತ್ಮೇಕವಾಗುವಿಕೆ ; ಭಾಗವಾಗುವಿಕೆ. ೨. ಪ್ರತ್ಮೇಕಶೆ ; 
ಭಾಗ. ೩. ಆಸ್ತಿಯ ಒಂದು ಬಾಗ ; ಪಾಲು ; ಹಿಸ್ಸೆ. ೪. [ವ್ಮಾಕ] 
ನಾಮಪ್ರಕೃತಿಯ ಲಿಂಗ ವಚನ ಪ್ರತ್ಮಯಗಳ ಮೇಲೆ ವಾಕ್ಕದಲ್ಲಿ ಉಳಿದ 
ಪದಗಳೊಂದಿಗೆ ಸಂಬಂಧವನ್ನು ಕಲ್ಪಿಸಿ ಬೇರೆ ಬೇರೆ ಅರ್ಥಗಳನ್ನು ತಂದು 
ಕೊಡುವ ಪ್ರತ್ಮಯವು ಸೇರಿ ಸಿದ್ಧಿಸುವ ಅನ್ವಯ ; ೫ ಪ್ರಥಮಾ, ದ್ವಿತೀಯಾ, 
ತೃತೀಯಾ, ಚತುರ್ಥೀ, ಪಂಚಮಾ, ಷಷ್ಠೀ ಮತ್ತು ಸಪ್ತಮಾತುಂದು 
ಸಂಖ್ಕ್ಮಾನುಕ್ರಮದಲ್ಲಿ ಏಳು ಮತ್ತು ಸಂಬೋಧನಾವಿಭಕ್ತಿಯೂ 
ಸೇರಿ ಎಂಟು ವಿಭಕ್ತಿಗಳಿವೆ : ಕಾರಕಮಾಲು ಕರ್ಮಕರಣಾದಿಕದಿಂ ಪ್ರಥಮಾದಿಭೇದ 
ನಿರ್ಧಾರದಿಂದದಂ ಪಿಡಿದು ನಿಲ್ವ ವಿಭಕ್ತಿಗಳೇಟ್‌ನಿಕ್ಕುಂ (ಕವಿರಾ. ೧-೧೧೪) ; 
ಪದದೊಳಿರ್ದರ್ಥಮಂ ತಂತಮ್ಮರ್ಥಾನುಗುಣಮಾಗಿ ವಿಭಾಗಿಸಿ ಕುಡುವದಟ್‌ಂ 
ವಿಭಕ್ತಿಯೆನಿಸುಗುಂ (ಶಮದ. ೩೫ ವೃತ್ತಿ) ; ಕೆಲವು ವಿಭಕ್ತಿಗಳಿಗೆ ಎರಡು ಮೂರು 
ಪ್ರತ್ಕಯಗಳಿರುವುದಷ್ಟೆ (ಕೈಏಡಿ. ೩೮). ೫. [ಗಣಿತ] ಏಳು ಎಂಬ ಸಂಖ್ಯೆಯ 
ಸಂಕೇತ : ಜಲಧಿ ಮಾತೃಕೆ ವಾರಕುಲಗಿರಿಗಳು ವಿಭಕ್ತಿ ದ್ವೀಪ ಸರ್ಪಾವಳಿ 
ಮುನೀಶ್ವರರುಗಳ ಧಾತುಗಡಣದ ವೇದಿಗಳ ತಿಳಿದು . . . ನಡೆವವರುಗಳು 
ನಿರ್ಮಳದಲೆಡಹದೆ ಬೆರೆಸಿಕೊಂಬರು ಮುಕ್ತಿರಾಜ್ಕವನು (ಕುವ್ಮಾಉ. ೪-೩೪). [ಸಂ.) 

ಎಭಕ್ತಿಗಣ (ನಾ). [ವ್ಯಾಕ] ಅನೇಕ ವಿಭಕ್ತಿಪ್ರತ್ಮಯಗಳ ಸಮೂಹ : 

i ಸಂಗತಿಯಿಂದ ನಾಮಪದಂಗಳವೇಕಾರ್ಥಗತಿಯೊಳಾಗೆ ಸಮಾಸಂ ಸಂಗಳಿಸುಗುಂ 

|. ವಿಭಕ್ತಿಗಣಂ ಗಳ್ಗಂತರದೊಳಲ್ಲಿ ಲೋಪಮದಕ್ಕುಂ (ಕಾವ್ಮಾವ. ೧೯). [ಸಂ. 

35! ವಿಭಕ್ತಿಪಲ್ಲಟ (ನಾ). [ವ್ಮಾಕ] ""ಒಂದು ವಿಭಕ್ತಿಗೆ ಪ್ರತಿಯಾಗಿ ಮತ್ತೊಂದು 
ವಿಭಕ್ತಿ ಕೆಲವೆಡೆಗಳಲ್ಲಿ ವಿಕಲ್ಪದಿಂದ ಬರುವುದು'' (ಕೈಪಿಡಿ. ೫೬) : ಕೈಯಲ್ಲಿ 
ಬರೆದೆನು . . . ಕೋಲೊಳ್‌ ಬಡಿದಂ ಎಂಬಲ್ಲೆಲ್ಲ ಸಪ್ತಮಾವಿಭಕ್ತಿಪ್ರತ್ಮಯಗಳು 
ಕರಣಾರ್ಡ್‌ಕವಾಗಿ ತೃತೀಯೆಗಳೇ ಆಗಿರುವುದು ಸ್ಪಷ್ಟವಿದೆ. ಈ ಪರಿಪಾಠವನ್ನು 
ವ್ಯಾಕರಣಕಾರರು "“ವಿಭಕ್ತಿಪಲ್ಲಟ'' ಎಂದಿರುವರು (ಸಂಶೋಧ. ೫೯). ([ಸಂ.) 

| ವಿಭಕ್ತಿಪ್ರತ್ಯಯ (ನಾ). [ವ್ಮಾಕ] ""ವಾಕ್ಕದಲ್ಲಿ ನಾಮಪ್ರಕೃತಿಗೆ ಇರುವ 
ಸಂಬಂಧವನ್ನು ತಿಳಿಸಲು ಸೇರಿಸುವ ಪ್ರತ್ಮಯಕ್ಕೆ ವಿಭಕ್ತಿಪ್ರತ್ಮಯವೆಂದು 
ಹೆಸರು'' (ಮಧ್ಮಮ. ೫೩೬) : ವಿಭಕ್ತಿಪ್ರತ್ಮಯಗಳು ಏಕವಚನದಲ್ಲಿ ಪ್ರಕೃತಿಯ 
ಮುಂದೆಯೂ ಬಹುವಚನದಲ್ಲಿ ಬಹುವಚನಪ್ರತ್ಮಯದ ಮುಂದೆಯೂ ಸೇರುತ್ತವೆ 
(ಕೈಪಿಡಿ. ೩೭). [ಸಂ.] 

45| ವಿಭಕ್ತಿರೂಪಳ (ನಾ). [ಕಾವ್ಮಮಾ] ರೂಪಕಾಲಂಕಾರಗಳಲ್ಲಿ ಒಂದು ವಿಧ ; 
ರೂಪಕಗಳನ್ನು ಪ್ರತ್ಮೇಕಿಸಿ ಹೇಳುವ ಅಲಂಕಾರ : ವಿಭಕ್ತಿರೂಪಕಕ್ಕೆ - 


10 . * « ಗಿರಿಶಂ (ಶಬಶಂ. ೪-೧೨೯). 


Ny 


0 


25 


ವಿಭಕ್ತಿಸ್ವರ 


ಅಂಬುಜಸೂತ್ರಮೆಂಬ ಪೆಣೆದಾವಣೆಯಂ ಪಟೌದಾವಲೆಂಬ ಬಾಳ್ಗಂಬಮನೊತ್ತಿ ಕಿಟ್ಟು 
ಲತೆಯೆಂಬ ತುರಂಗಮುಮಂ ಪೊರಳ್ಲಿ . . . ಮದಾಳಿಯೆಂಬ ಗುಂಡಂ ಬಟ್‌ಯಟ್ಟಿ 
ಸೋವುದು ಸಮಾರಣವಾರಣಮಾ ಪ್ರದೇಶದೊಳ್‌ (ಕಾವ್ಮಾವ. ೬೮೯). 1 ಇಲ್ಲಿ 
"“ಎಂಬ'' ಎನ್ನುವ ಪದದಿಂದ ಪ್ರತ್ಶೇಕಪ್ರತ್ಕೇಕವಾಗಿ ಸ್ಫುಟಗೊಳಿಸಿ 
ಹೇಳಿರುವುದೇ ವಿಭಕ್ತಿರೂಪಕ. (ಸಂ.] 

ವಿಭಕ್ತಿಸ್ಟರ (ನಾ). (ವ್ಮಾಕ] ವಿಭಕ್ತಿಪ್ರತ್ಮಯದ ಅಂತ್ಮಸ್ವರ : ಸ್ಮರಮಿದಿರೊಳಿರೆ 
ವಿಭಕ್ತಿಸ್ವರಕಂ ಪ್ರಕೃತಿಸ್ವರಕ್ಕಮಕ್ಕುಂ ಲೋಪಂ (ಶಮದ. ೫೨). [ಸಂ.] 

ವಿಭಗ್ನ (ಗು). ಮುರಿದ ; ಹಾಳಾದ : ವನಸೌರಭಭರವಿಭಗ್ನದಳವಿಳಸಿತ 
ಮಲ್ಲಿಕಾಮಾಲಾಲಿಸಕ್ತ ಕಾಂಚನಚಂಚರೀಕಾಯಮಾನಂಗಳಾದರಸನ ಕಣ್ಣಜ್‌ದು ತನ್ನ 
ಮನೆಗೆ ಪೃಥ್ರೀಷೇಣೆ ಪೋದೊಡಂ (ಶಾಂತಿಪು. ೯-೫೧ ವ). (ಸಂ.1 

ವಿಭಜನ (ನಾ). ೧. ಭಾಗವಾಗುವಿಕೆ ; ಪ್ರತ್ಕೇಕಗೊಳ್ಳುವಿಕೆ : ಎಭಜನವು ಎಷ್ಟರ 
ಮಟ್ಟಿಗೆ ಆಗಿದೆಯೆಂಬುದನ್ನು ಕೆಂಪು ಮತ್ತು ಉಊ್ಹಧಾರಶ್ಮಿಗಳಿರುವ ಕೋನದಿಂದ 
ಅಳೆಯಬಹುದು (ಭೌತಎ ೧೮೧). ೨. ಭಾಗಮಾಡುವಿಕೆ ; ವಿಭಾಗಿಸುವಿಕೆ. (ಸಂ.] 

ವಿಭಜನೆ (ನಾ). ಎ ವಿಭಜನ ೧ : ಕಾಯಿಸುವುದರಿಂದ ವಸ್ತುಗಳು ರಾಸಾಯನಿಕವಾಗಿ 
ವಿಭಜನೆಹೊಂದುತ್ತವೆ (ರೂಢಿ). (ಸಂ. ವಿಭಜನ] 

ವಿಭಜಿಸು (ಕ್ರಿ). ಬೇರೆ ಬೇರೆ ಮಾಡು ; ವಿಭಾಗಿಸು ; ವಿಂಗಡಿಸು : ಬೆಟ್ಟದಂತೆ 
ರಾಶಿಬೀಳುತ್ತಿದ್ದ ಈ ಪ್ರಯೋಗಗಳನ್ನು ಓದಿ, ವಿಂಗಡಿಸಿ, ವಿಭಜಿಸಿ, ಕ್ರಮವಾಗಿ 
ಜೋಡಿಸಿ. . . ಶಬ್ದದ ಚರಿತ್ರೆಯನ್ನು ಕಡೆಯುವ ಕೆಲಸವು ನಿಘಂಟಿನ ಸಂಪಾದಕವರ್ಗಕ್ಕೂ 
ಅವರ ಸಹಕಾರಿಗಳಿಗೂ ಬಿದ್ದಿತು (ಸಮಾಲೋ. ೨೬೯). (ವಿಭಜನ 1 - ಇಸ್ಟು) 

ವಿಭವ (ನಾ). ೧. ಐಶ್ವರ್ಯ ; ಸಿರಿ ; ಸಂಪತ್ತು : ಮತ್ಕಾವ್ಕಮಂ ಮೆಚ್ಚಿ ಕೇಳ್ವ 
ಗುಣಂಗೊಳ್ಳ ಜನಕ್ಕಮಕ್ಕೆ ವಿಭವಂ ಭದ್ರಂ ಶುಭಂ ಮಂಗಳಂ (ಅಜಿಪು. ೧೨-೨೭) ; 
ಆಶ್ರಿತಪರ್ವವಿಭವ ವೇಣುಗಳೊಳು ಸ್ವಸ್ಥತಾಗತಿಮುಕ್ತರಾದವರೊಳಲ್ಲದಾ 
ನಾಡೊಳಿಲ್ಲ (ಹಚಕಾ. ೨-೧೧). ೨. ಶಕ್ತಿ ; ಬಲ. ೩. ಹಿರಿಮೆ ; ಘನತೆ : 
"ವಿಭವಂಬೆಜು' ಪರಾ. ೪. ತೋರಿಕೆ ; ಪ್ರದರ್ಶನ ; ಡೌಲು : ತತ್‌ಕಾಲ 
ಪ್ರೇಮವನಟ್‌ಯದೆ ಎಭವಕ್ಕೆ ಮಾಡಿದವನ ಭಕ್ತಿ ಇರುಳು ಸತ್ತಿಗೆಯ ಹಿಡಿಸಿಕೊಂಡಂತೆ 
(ಬಸವ. ೨೨೭). ೫. ಅಂದ ; ಸೊಗಸು : ""ಸೊಗಸುಮಲಂಪುಂ ಏಭಛವಮದು'' 
(ಕಎಕಂ. ೧೯). ೬, ಅರುವತ್ತುಸಂವತ್ಸರಗಳಲ್ಲಿ ಎರಡನೆಯದು : ಆ ವರುಷವೇ 
ಪ್ರಭವ, ವಿಭವ . . . ಆಕ್ಷಯವೆಂದಅವತ್ತು ತೆಅನಾಗಿಹುದು (ವಿವೇಕ. ೩೨೧) ; ನಿನ್ನೆ 
ಹೆಸರಳಿದು ನೀರಾದುದಾ ಪ್ರಭವಂ . . . ಇಂದೆನ್ನನೀಚಿಸುವ ವೀಚಿಯಾ ವಿಭವಂ (ಗಿಇಎಂ. 
೫೭-೩). ೭, ವೈಭವಯುಕ್ತನಾದವನು : ಸುರರಾಜವಿಭವನಂ ಕಂಡಿರೆ . . . ಕಂಡಿರೆ 
ಗುಣಿಯಂ ಭವ್ಮಸೇವ್ಯಚಿಂತಾಮಣಿಯಂ (ಸುಕಮಾ. ೧೨-೨೨). ಆ. [ವಿಶಿಷ್ಟಾ] ದೇವರು 
ಅವತರಿಸುವುದು ; ದೇವರ ಅವತಾರ : ದೇವಮಾನವಮೃಗನಗರೂಪದ 
ವಾಸುದೇವನ ವಿಭವಂಗಳನು ಆ ವಿಧದೊಡಲವೆತ್ತನುಸರಿಸುವ ಲಕ್ಷ್ಮೀವಧುವನು 
ವಂದಿಪೆನು (ಹದಿಬ. ೩-೨); ನಾರಾಯಣನು ಪರ, ವ್ಯೂಹ, ವಿಭವ, ಅಂತರ್ಯಾಮಿ 
ಮತ್ತು ಅರ್ಚಾವತಾರ ಎಂಬ ಐದು ಪ್ರಕಾರ ಉಳ್ಳವನು . . . ವಿಭವ ಎಂದರೆ 
ಸಜಾತೀಯವಾದ ರೂಪದಿಂದ ಆವಿರ್ಭವಿಸುವುದು. ಮತ್ತ ಮೊದಲಾದ ರೂಪಗಳೆಲ್ಲ 
ವಿಭವಗಳು (ಭಾತತ್ತ. ೭೬೯). (ಸಂ.] 

ವಿಭವಂಬೆಲು(ಕ್ರಿ). ಹಿರಿಮೆಯನ್ನು ಪಡೆ ; ಘನತೆಯನ್ನು ಹೊಂದು : ಮತ್ತಮಲ್ಲಿ 
ಮನೋಜ್ಞತರಮೆನಿಸಿ ನಿರುಪಮಾನವಿಭವಂಬೆತ್ತು . . . ಶೋಬಿಸೆಯುಂ 
(ಶಬಶಂ. ೧-೮೧ ವ). (ವಿಭವ * ಪೆಲು) 

ವಿಭವೋದಯ (ನಾ). ೧. ವೈಭವಪ್ರಾಪ್ತಿಯ ಕಾಲ,--ಸಂದರ್ಭ ; 
ಉಚ್ಛ್ರಾಯಕಾಲ : ವಿಭವೋದಯದೊಳ್‌ ಕೆಲಬರ್‌ ಪ್ರಭುಗಳ್‌ ಕರಮೆಸೆದು 
ಕರ್ಮವಶರಲಟ್‌ವಾಗಳ್‌ ಪ್ರಭೆಗೆಟ್ಟ[ಡಗುವ ತೆಅದಿಂ ನಭದಿಂ ಗಮಿಸಿದನ]ಡಂಗಿದಂ 
ದಿವಸಕರಂ (ಬಂಹರಿ. ೨-೧೦). ೨. ಐಶ್ವರ್ಯವಂತನಾದವನು ; ಹಣವಂತ : 
ಸಕಲಜನವಿನುತನಂ ಶತಮಖಸದೃಶವಿಶಾಲವಿವಿಧವಿಭವೋದಯನಂ . . . 
ಕಂಡನಣುವನಾ ರಾಘವನಂ (ಕವಿರಾ. ೨-೩೮). ([ಸಂ.) 


೭೯೨೯ 


20 


265 


30 


3s 


4s 


ವಿಭಾಡಿಸು 


ವಿಭಾಕರ (ನಾ). ೧. ಸೂರ್ಯ ; ರವಿ : ವಿಭಾಕರನಸ್ತಮಿಸಿದನು ತಾವರೆಗಳ 
ಮೊಗಂಗಳಾಗಳು ತಾವರೆಗಳಾಗೆ (ಬಸಪು. ೧೦-೪೪) ; ಶ್ರೀವಿಯತ್ತಳವೆಂಬ 
ಸೀಮೆಗಿರುಳೊಳ್‌ ಪಗಲು ಬೇವಸದೆ ಹಾಟ್‌ ವರ್ಷಾಂಬುಪೂರ್ಣತ್ವವೆತ್ತಾ ವಿಭಾಕರ 
ನೆಂಬ ಕರಗಮಂ ಪೊತ್ತುತ್ತರಾಸೆಯಂ ನಡೆಯಲೊಡೆದು ತೀವಿದುದಕಂ ಸುರಿವೊಲು 
ಕಚೆಯೆ ಮಳೆ (ಧಾವಚಂ. ೬-೪). ೨. ಚಂದ್ರ. ೩. ಅಗ್ನಿ. ೪. ಎಕ್ಕದ ಗಿಡ ; 
ಅರ್ಕ. (ಸಂ.] 

ವಿಭಾಗ (ನಾ). ೧. ಭಾಗಮಾಡುವಿಕೆ ; ವಿಂಗಡಣೆ ; ಹಂಚಿಕೆ : ಪದವರ್ಣ 
ವಿಭಕ್ತಿವಿಭಾಗದಿಂ . . , ಭಂಗಶ್ಲೇಷಮೆಂದು ಪೇಲಲ್ಪಡೆಗುಂ (ಕಾವ್ಮಾವ. ೭೬೮). 
೨. ಪ್ರತ್ಮೇಕವಾಗುವಿಕೆ ; ಬೇರ್ಪಡುವಿಕೆ : ಉಪಾಧ್ಕಾಯನು ಭಾವನಾಪರವಶನಾಗಿ 
""ಅವರು ಹೇಗೆ ವಿಭಾಗವಾಗಬೇಕು, ಯಾವ ಯಾವ ಕಡೆಯಿಂದ ಹೋಗಬೇಕು'' 
ಎಂಬುದನ್ನು ಅಪ್ಪಣೆ ಮಾಡಿದನು (ಮಲೆನಾ. ೨೦೪). ೩. ಭಾಗ ; ಅಂಶ. 
೪. ಪಿತ್ರಾರ್ಜಿತಆಸ್ತಿಯ ಪಾಲು ; ಹಿಸ್ಸೆ : ಎಲೈ ದಾನಮಿತ್ರನೆ . .. ವಿಭಾಗದ 
ಮೇರೆಗೆ ನನ್ನ ಭಾಗಕ್ಕೆ ಬಂದ ದ್ರವ್ಯವ ಕೊಡೂಯಂದರೆ ನೀನು ಕೊಡುವ ಬಗೆ ಹ್ಮಾಗೆ 
(ಅರ್ಕಮು. ೯೩). ೫. ದೇಶ ಅಥವಾ ರಾಜ್ಯದ ವಿಂಗಡಿಸಿದ ಭಾಗ ,- ವಲಯ: 
ನಮ್ಮ ರಾಜ್ಮ ದಕ್ಷಿಣರೈಲ್ಟೆಯ ವಿಭಾಗಕ್ಕೆ ಸೇರುತ್ತದೆ (ರೂಢ). ೬. ಒಂದು 
ಮೂಲಸಂಸ್ಥೆ ಅಥವಾ ವ್ಯವಸ್ಥೆಯ ಪ್ರತ್ಮೇಕವಾದ ಭಾಗ, - ಶಾಖೆ, - 
ಇಲಾಖೆ : ನಮ್ಮ ಸಂಸ್ಥೆಯ ಮಾರಾಟವಿಭಾಗದಲ್ಲಿ ಅನೇಕ ರೀತಿಯ ಪುಸ್ತಕಗಳು 
ದೊರೆಯುತ್ತವೆ (ರೂಢ). ೭. [ನ್ಮಾಯ] ನಲವತ್ತುವಿಧವಾದ ಗುಣಗಳಲ್ಲಿ 
ಒಂದು : ರೂಪ, ರಸ, ಗಂಧ . . . ಸಂಯೋಗ, ವಿಭಾಗ . . . ಸೌಭಾಗ್ಯವೆಂದು 
ಸಾಮಾನ್ಯವಾಗಿ ನಲವತ್ತು ವಿಧ ಗುಣಗಳು (ಹಿಂದಸಾ. ೨೭೫). (ಸಂ.) 

ವಿಬಾಗಿಸು (ಕ್ರಿ). ೧. ಭಾಗಮಾಡು ; ವಿಂಗಡಿಸು ; ಬೇರ್ಪಡಿಸು : 
ಬಣ್ಣಿಸಲರಿದಾದೊಡಮೆಸೆವಾ ಯತುಸಂಧಿಯಂ ವಿಭಾಗಿಸಿ ಪೇಳ್ವೈಂ (ಗಿರಿಕ. ೭-೩೫) ; 
ಪದದರ್ಥಮಂ ವಿಭಾಗಿಸುವುದಲೆಂದೆ ವಿಭಕ್ತಿಯಂತದಂ ಪ್ರತ್ಮಯಮೆಂಬುದು 
(ಶಮದ. ೩೫) ; ದೇಹ ಬೇಯಾತ್ಮ ಬೇಲೌಂದು ವಿಭಾಗಿಸಿ ತನ್ನ ತಾ ನೆಮ್ಮಿ ಭೋಗಿಸಿದರೆ 
ಕರ್ಮಬಂದವಿಲ್ಲಾಗಿಯಾ ಭೋಗಿ ತಾನೇ ಯೋಗಿಯಲ್ಲ್ತೆ (ಭರಚ. ೨-೩೧). ೨. ಒಡೆ ; 
ಸೀಳು : ದನುಜ ಮನುಜಾಮರಕದಂಬನ ಮನಕೆ ತಾರದಜಾಂಡಮಂಡಲವನು 
ವಿಭಾಗಿಪ ವೀರವಾನರವರವರೂಧಿನಿಯ . , . ಭಟರು ತೋಣ್‌ದರಾಜು ನಿರ್ಬುದವ 
(ತೊರರಾ. ೧-೭-೧೪). [ವಿಭಾಗ + ದ್ದ ಇಸು, 

ವಿಭಾಡ, ವಿಭಾಳ (ನಾ). ಬಡಿದುಹಾಕುವವನು ; ನಾಶಮಾಡುವವನು : 
ಅಸುರವಿಭಾಡ ನಸುನಗುತುಗ್ರ ವೈಷ್ಣವಬಾಣವನು ಬೆಸಸೆ . . . ಆಡಗಿಸಿತಾ ಶಿರತ್ರಯವ 
(ತೊರರಾ. ೩-೬-೨೩); ದುರಿತದುರ್ಗವಿಭಾಡ . . . ವಿಷ್ಣು ಸಲಹೆಂದೆನುತ ನಾಮಗಳ 
ಸ್ಮರಣೆಯಂ ಮಾಡುತೈತಂದರು (ತುರಂಗ. ೯೫-೧೬). ವಿಭಾಳ : ಘಾಲಲೋಚನಚಾಪಗ 
ರ್ವವಿಭಾಳನಲ್ಲದೆಯಾ ಧರಿತ್ರಿಯನಾಳಲಾಪರೆ ಮಿಕ್ಕಿನವರು (ಅನಂರಾ. ೨-೧-೫). 

(ಇ ಮರಾ. ವಿಭಾಂಡಣೇ, ವಿಭಾಡನೇ ಇ ಸೋಲಿಸು, ನಾಶಮಾಡು] 

ವಿಭಾಡನ (ನಾ). ಎ ವಿಭಾಡ : ಇವರಲಾ ಶಿವನ ನಿಜಸಂಪ್ರದಾಯದ ಗುರುಗಳು 

. .. ಭವಭಯವಿಭಾಡನರು ಸಕಲಾಗಮಸ್ತುತ್ಮರವಿರಳಜ್ಞಾನಿಗಳು (ಗುರುಚಾ. ೧-೭೫). 
[ಆ ವಿಭಾಡ) 

ವಿಭಾಡಿಸು (ಕ್ರಿ). ೧. ಬಡಿದುಹಾಕು ; ನಾಶಮಾಡು : ಗರ್ವಿಸುವ ದಕ್ಷಿಣಪತಿಯ 
ಮದವಂ ವಿಭಾಡಿಸುವ ಸರ್ವಮಂಗಳೆಯಣುಗ ಬಾರಾ (ಬಸಪು. ೨೪-೩೭) ; ಕಿಮ್ಮಾರ 
ನೆಂಬವನನಿಮಿಷರಿಗುಬ್ಬಸದ ಖಳನಾತನ ವಿಭಾಡಿಸಿ ಹೊಕ್ಕರವರಾರಣ್ಮಮಂದಿರವ 
(ಕುವ್ಮಾಅ. ೧-೨೨) ; ಇದಿರಾದ ಖಳರ ವಿಭಾಡಿಸಿ ತಲೆಗಳ ಹೊಯ್ದು ಕೂಡೆ ಬೊಬ್ಬಿಟ್‌ದಾಗ' 
ಹೊಅಕಾಹಿನಧಟರು ಪಾಡುಪಂಥಗಳ ಮೆಜ್‌ದರು (ಕಂನಎಿ ೧೪-೯೪). ೨. ಹೊಡೆ ; 
ಭೇದಿಸು : ಇದೆ ಮಹಾಧನು ಬಾಣಪಂಚಕವಿದೆ ನಭೋಗ್ರದ ಯಂತ್ರ ಹೊಳೆಯುತ್ತಿದೆ 
ವಿಭಾಡಿಸಿ ಮೆಚೆವನಾವನು ಬಾಹುವಿಕ್ರಮವ (ಸಂಭಪ. ೩೦-೨). ೩. ಹಿಮ್ಮೆಟ್ಟಿಸು ; 
ಪರಾಜಯಗೊಳಿಸು ; ಸೋಲಿಸು : ಭಾನುಮತಿ ಹೊಅವಂಟಳರಸನ ಮಾನಿನಿ 
ಯರು ಸಹಸ್ರಸಂಖ್ಮೆಯೊಳಾನನೇಂದುಪ್ರಭೆ ವಿಭಾಡಿಸೆ ಬಿಸಿಲ ಬೇಗೆಗಳ . . . 


ವಿಭಾತ 


ರಥವೇಟ್‌ದರು ದುಗುಡದಲಿ (ಕುವ್ಮಾಗ. ೪-೧೩). ೪. ತೆಗಳು ; ನಿಂದಿಸು ; 
ಹೀಯಾಳಿಸು : ಧನಮದದಿ ಕುಲಮದದಿ ವಿದ್ಕಾಘನದಿ ಯವ್ವನಮದದಿ 
ದ್ವಿಜಗುರುವನು ವಿಭಾಡಿಸಿ ನೀನು ತಾನೆಂದೆನುತ ಹೂಂಕರಿಸಿ (ಕುವ್ಮಾಉ. ೩-೪೧) ; ಪೆಣ್ಣಂ 
ಬಜ್‌ದೆ ಬಯಸಿ ಮೊಗಮಂ ಬಾತಣ್ಣಗೆ ರಣಮಂಡಪದೊಳು ರಕುತದ ಬಣ್ಣದ 
ಬಾಸಿಗಗಟ್ಟಿಸಿ... ಭೂತಮುಮಂ ಬಿರ್ದುಪೊಲೆಯ್ದಿಸುವೆಂ ಎಂದು ವಿಭಾಡಿಸಿ [ಪಾಠಾಂ. 
ವಿಡಂಬಿಸಿ) ತಗುಳಲ್‌ (ಜಯಕಾ. ೬-೧೦). ೫. ಕತ್ತರಿಸು ; ತುಂಡರಿಸು : ಕಲಹಕಿದು 
ಕಡೆಯೆಂದು ಸೀತೆಯನಳೆದು ತಂದನು ಸರಿಸಕಾಖಂಡಲವಿರೋಧಿ ವಿಭಾಡಿಸಿದ 
ನವನಿಜೆಯ ತನುಲತೆಯ (ತೊರರಾ. ೬-೪೧-೪೬). 
ಎಭಾಡಿಸಿಕೊಡು ಎ ಬಲಿಕೊಡು; ಆಹುತಿಯಾಗಿ ನೀಡು: ಬಗೆಯದೆನ್ನೊಡ ಲಸು 

ರಘಾತಿಗೆ ಮಿಗೆ ವಿಭಾಡಿಸಿ ಕೊಡುವೆನೆಂದೆನೆ ನಗುತೆ ಕುಂತೀದೇವಿ ನುಡಿದಳು ವಿಪ್ರ 
ಕೇಳೆಂದು (ಕುವ್ಮಾಆ. ೧೦-೧೩).[ವಿಭಾಡ # - ಇಸ್ಮು./ಮರಾ. ವಿಭಾಡಣೇ, ವಿಭಾಂಡಣೇ। 

ವಿಭಾತ (ನಾ). ೧. ಬೆಳಗಿನ ಹೊತ್ತು ; ಪ್ರಭಾತಸಮಯ ; ಪ್ರಾತಃಕಾಲ : 
ಆಗಳ್‌ ವಿಭಾತಸಮಯನಿಯೋಗಮನನವರತ ಪರಮಕಲ್ಮಾಣಶ್ರೀಭಾಗಿನಿ ತೀರ್ಚೆ 
ಮನಕ್ಕನುರಾಗಂ ಕೈಗಣ್ಮೆ ಸಂತಸಂಬೆರಸಿರ್ದಂ (ವರ್ಧಮಾ. ೧೧-೫೯) ; ಸುಟೌಯಲ್‌ 
ವಿಭಾತಪವಮಾನಂ ಪೊಕ್ಕನಕ್ರೂರಂ . . . ವತ್ಸಕುಲಹಂಭಾಘೋಷಮಂ ಘೋಷಮಂ 
(ಜಗಎ. ೫-೭೭). ೨. ಕಾಂತಿ ; ಪ್ರಕಾಶ. [ಸಂ.) 

ವಿಭಾತಿ (ನಾ). ೧. ಬೆಳಗಿನ ಕಾಲ ; ಪ್ರಾತಃಕಾಲ. ೨. ಹೊಳಪು ; ಕಾಂತಿ ; 
ಪ್ರಕಾಶ : ಕರವೀರ ಜಾತಿ ವಕುಳ ಮುಕುಳಕೋಹಳವಿಭಾತಿಯಲಿ . . . 
ಪೂಜಾವಿರಚನಾಲಂಕಾರಮಾಗಿರಲು (ಬಸಪು. ೧೮-೩೯). (ಸಂ. ವಿಭಾತೀ। 

ವಿಭಾತಿಕ (ಗು). ಬೆಳಗಿನ ; ಪ್ರಾತಃಕಾಲದ : ಸತಿ. . . ಸರೋಜಮಿತ್ರಮಂಡಲ 
ಮುದಯಾಚಲಕ್ಕೆ ಬರಲೆರ್ದು ವಿಭಾತಿ ಮುಖ್ಯಮಂಗಳಂಗಳನನುರಾಗದಿಂದೆಸಗಿ 
೬ ೬ ಕುಳ್ಳಿರ್ದು (ಮಹಾನೇ ೭-೭೫). [ಸಂ.) 

ವಿಭಾಮ (ನಾ). (7?) : ಹೈದರಲ್ಲಿಖಾನ ಬಹದರವರು . . . ದಂಡಿನ ಮೇಲೆ 
ಷಬಕೂನು ಮಾಡಿ ಮರುದಿನ ವಿಭಾಮ ಕೊಡಲಾಗಿ ಅವರವರಿಗೆ ಲಡಾಯಿಹತ್ತಿ .. . 
ಬೆನ್ನುಆಟ್ಟಿ ಬರುವಲ್ಲಿ (ಹೈದರ. ೪೩). [?] 

ವಿಭಾವ (ನಾ). ೧. ಭಾವವನ್ನು ಉದ್ದೀಪನಗೊಳಿಸುವ ವಸ್ತು ಅಥವಾ 
ಕಾರಣ : ನಡೆವುದು ನುಡಿವುದು ಅವಿಚಾರವೆಂದು ಭಾವವಿಭಾವವೆಂದು ಕಂಡೆನಾದರೆ 
ತಪ್ಪೆನ್ನದು (ಬಸವ. ೪೩೨) ; ಆವಗಂ ಕಟಕದೊಳು ಸೊಡ್ಡಳದೇವ ಬಾಚರಸಂ 
ಸುಭಕ್ತಿವಿಭಾವದಿಂ ಪರಸಮಯಕೋಳಾಹಳ ಮಹಿಮೆವೆತ್ತು (ಬಸಪು. ೫೩-೩೧). 
ಪಿ. ನಿರ್ಣಯ ; ತೀರ್ಮಾನ. ೩. ಗೆಳೆಯ ; ಸ್ನೇಹಿತ. ೪. [ಕಾವ್ಮಮಾ] 
ಸ್ನಾಯಿಭಾವಗಳನ್ನು ಉಂಟುಮಾಡುವ ಕಾರಣ, - ಹೇತು ; ೫ ಇದು 
ರಸೋತ್ಪಶ್ರಿಯ ಕಾರಣಗಳಲ್ಲಿ ಒಂದು. ಇದರಲ್ಲಿ ಆಲಂಬನವಿಭಾವ ಮತ್ತು 
ಉದ್ದೀಪನವಿಭಾವ ಎಂದು ಎರಡು ಬಗೆ : ಭಾವದನುಭಾವದೆಸೆವ ವಿಭಾವದ 
ಪಸುಗೆಗಳೊಳೊಸರ್ವ ರಸದಭಿನಯಮಂ ಭಾವಿಸುವೊಡಾದಿದೇವನ ದೇವೇಂದ್ರನ 
ಬಗೆಗಮಸದಳಂ ನರ್ತಕಿಯಾ (ಅದಿಪು. ೯-೨೭) ; ಭಾವಂ ವಿಭಾವಮೆಸೆವನುಭಾವಂ 
ಸಂಚಾರಿಭಾವಮೆಂದಿಂತಿವಖಿಂದಾವಿಷೃತಮಕ್ಕುಂ ರಸಂ (ಕಾವ್ಮಾವ. ೭೯೮) ; ""ಭಾವ''ದ 
ಕಾರಣಗಳನ್ನು ""ವಿಭಾವ''ಗಳೆಂದೂ, ಕಾರ್ಯಗಳನ್ನು ""ಅನುಭಾವ''ಗಳೆಂದೂ, 
ಕರೆಯುವುದೇ ಸಂಪ್ರದಾಯ (ಭಾರಮಾ. ೩೪೯). (ಸಂ.] 

ವಿಭಾವತ್ವ (ನಾ). ವಿಭಾವದ ಸ್ಥಿತಿ ; ಭಾವವನ್ನು ಉದ್ದೀಪನಗೊಳಿಸಿರುವಿಕೆ : 
ವ್ಮಂಗ್ಕಾರ್ಥಪ್ರತೀತವಾಗುವ ಮೊದಲು ವಾಚ್ಕಾರ್ಥದಲ್ಲಿ ಶೃಂಗಾರರಸದ ವಿಭಾವತ್ವವಿಲ್ಲ 
ವ್ಯಂಗ್ಮಾರ್ಥದ ಸಂಸ್ಕಾರದಿಂದ ವಾಚ್ಕಾರ್ಥಕ್ಕೆ ವಿಭಾವತ್ವ ಬಂದರೂ ಅದು ರಸನಿಷ್ಟತ್ತಿಗೆ 
ಸಾಲದು (ಧ್ವನ್ಮಾಲೋ. ೨೯ ಅಡಿಟಿ). ಸಂ.) 

ವಿಭಾವನ (ನಾ). ೧. ಸ್ಪಷ್ಟವಾಗಿ ಗ್ರಹಿಸುವಿಕೆ ,-ತಿಳಿಯುವಿಕೆ. ೨. ಸೂಕ್ಷ್ಮ 
ವಾದ ಪರಿಶೀಲನೆ. ೩. ನಿರ್ಣಯ ; ತೀರ್ಮಾನ. ೪. ಊಹೆ ; ಕಲ್ಪನೆ ; 
ಭಾವನೆ. ೫. ತೋರ್ಪಡಿಸುವಿಕೆ ; ಪ್ರಕಟಪಡಿಸುವಿಕೆ. ೬. ವಿಶೇಷವಾದ 
ಕಾರ್ಯಕಾರಣಸಂಬಂಧ. (ಸಂ.] 


೭೯೩೦ 


- 
೦ 


ಜ್‌ 
ಳಾ 


40 


45 


ವಿಭಾಸ 


ವಿಭಾವನತೆ (ನಾ). ಪ್ರಕಟವಾಗುವಿಕೆ ; ತೋರ್ಪಡುವಿಕೆ : ಢಳಢಳಿಪ 
ಬಹಳಜ್ವಳನವಾಕ್ಷಣಮಾಜ್‌ ಮುನ್ನಿನವೊಲು ಸಹಜಸಿದ್ಧಪ್ರಸಾದವಿಭಾವನತೆಯಿಂದ 
ಚೆಲುವು ವಿಗಲಾ ಬಿಬ್ಬಬಾಚಯ್ಕಗಳ ಕರಸ್ಕಲಯುಗಳದಲ್ಲಿಯೆ ನೆಲಸಿದುದು 
(ಬಸಪು. ೫೬-೪೭). [ಸಂ. ವಿಭಾವನತಾ] 

ವಿಭಾವನಾಳಂಕಾರ (ನಾ). [ಕಾವ್ಮಮಾ] ಅರ್ಥಾಲಂಕಾರಗಳಲ್ಲಿ ಒಂದು ; 
ಕಾರಣವನ್ನು ಬಿಟ್ಟು ಅಥವಾ ಕಾರಣವಿಲ್ಲದೆ ಕಾರ್ಯವುಂಟಾದಂತೆ 
ವರ್ಣಿಸುವುದು ; ವಿಭಾವನೆ : ಕಾರಣಮನಜ್‌ವೆ ನಿಜಸಂಸ್ಕಾರಗುಣಾತಿಶಯದೊಳ್‌ 
ತಗುಳ್ಬುವುದಕ್ಕುಂ ಸಾರಂ ವಿಭಾವನಾಳಂಕಾರಂ (ಕವರಾ. ೩-೧೬೮). 

[ಸಂ. ವಿಭಾವನಾಲಂಕಾರ] 

ವಿಭಾವನೆ (ನಾ). ಐ ವಿಭಾವನಾಳಂಕಾರ : ನುತಪರಿವೃತ್ತಿ ವ್ಯಾಜಸ್ತುತಿ ಹೇತು 
ವಿಭಾವನಾಲವೋದಾತ್ತಾಪಹ್ನುತಿ ರಸವದೂರ್ಜಿತ ವ್ಯಾವೃತಿ ಪ್ರಿಯತರಾಶಿಗಳ್‌ 
ಕ್ರಮಾದ್ಯುಕ್ತಂಗಳ್‌ (ಕಎರಾ. ೩-೪); ಕ್ರಿಯೆಯಂ ಪ್ರತಿಷೇಧಂಗೆಯೆ ನಿಯತಫಳವ್ಮಕ್ತಿಯದು 
ವಿಭಾವನೆ (ಕಾವ್ಮಾವ. ೭೩೬). [ಸಂ. ವಿಭಾವನಾ] 

ಎಭಾವರಿ (ನಾ). ೧. ಇರುಳು ; ನಿಶೆ ; ರಾತ್ರಿ, : ಇಂದುವಮಂಡಳದಿಂದಮಾವಗಂ 
ಕಣ್ಣೊಳಿಪ ವಿಭಾವರಿಯನಿನಿಸನನುಕರಿಸಿರ್ದಳ್‌ (ಕಾದಂಪೂ ೪೦) ; ರಘುಜರ್‌ ನದೀತಟದ 
ತೃಣಶಯ್ಕೆಯೊಳ್‌ ಮಲಗಿ. . . ನಕ್ಸತ್ರಮಯ ವಿಪುಲಗಗನದ ವಿಭಾವರಿಯ ಕಳೆದರಯ್‌ 
(ಶ್ರೀರಾಮಾ. ೩೧-೯೪). ೨. ಅರಿಸಿನ. ೩. ತಲೆಹಿಡುಕಿ. ೪. ಅತಿಯಾಗಿ 
ಮಾತನಾಡುವ ಹೆಂಗಸು. (೫0. ವಿಭಾವರೀ] 

ವಿಭಾವರೀಚರ (ನಾ). ರಾತ್ರಿಯಲ್ಲಿ ಸಂಚರಿಸುವವನು ; ನಿಶಾಚರ ; ರಾಕ್ಷಸ : 
ಭಾವ ಸಿಕ್ಕಿದನೆಂದು ಸಭೆಯ ವಿಭಾವರೀಚರರುಬ್ಬಿ ನಗೆಯಲಿ ಪಾವಮಾನಿಯ 
ಮುಕ್ಕುಲ್‌ಕ್ಕಿದರಳ್ಳೆಗುಕ್ಕಿನಲಿ (ತೊರರಾ. ೫-೭-೪೬). [ಸಂ.] 

ವಿಭಾವಸು (ನಾ). ೧. ಕಾಂತಿಯಿಂದ ಕೂಡಿದುದು. ೨. ರವಿ ; ಸೂರ್ಯ : 
“'ನಿಶಿವೈರಿ ಮಿಹಿರಂ . . . ವಿಭಾವಸು ಸಪ್ತಸಪ್ತಿ ಸವಿತಾರಂ ಸಹಸ್ರಾಂಶು ಪೂಷ್ಣನೆನೆ 
ಸೂರ್ಯನಕ್ಕುಂ'' (ಮಂಗರಾ. ೧೦-೨). ೩, ಬೆಂಕಿ ; ಅಗ್ನಿ : ವಸನವಿಹೀನಂ . . . 
ಚೋರ ವಿಭಾವಸುಗಳ ಭಯದಿಂದಾಕ್ರಂದಿಸುವಂ ಕಾನನದೊಳನಿಮಿಷಾಂತ್ಮತ್ತೃಂಶಂ 
(ಜಾತತಿ. ೧೯-೩೬). ೪. ಬೆಂಕಿಯ ಅಧಿದೇವತೆ ; ಅಷ್ಟದಿಕ್ಬಾಲಕರಲ್ಲಿ ಒಬ್ಬ : 
""ವಸುಸಿತೇತರಗತಿ ಸ್ವಾಹಾಪ್ರಿಯಂ . . . ವಿಭಾವಸು ಲೋಹಿತಾಶ್ವಂ . . . 
ವಿರೋಚನನೆನಿಕ್ಕುಂ'' (ಮಂಗರಾ. ೧೪-೬). ೫. ಚಂದ್ರ. ೬. ಎಕ್ಕದ ಗಿಡ. (ಸಂ. 

ವಿಭಾವಿಸು (ಕ್ರಿ). ೧. ನಿರ್ಣಯಿಸು ; ನಿಶ್ಚಯಿಸು : ನಟ್ಟಪಾಂಗದ ಪಾಂಗಿಂದಮೆ 
ಕನ್ನೆ ಕನ್ನಡಿಸಿದಳ್‌ ತನ್ನೊಂದಭಿಪ್ರಾಯಮಂ ಎಂದರವಿಂದಲೋಚನಂ ಮನದೊಳ್‌ 
ವಿಭಾವಿಸುತ್ತಿರ್ಪನ್ನೆಗಂ (ಜಗವ. ೧೦-೮೧ ವ). ೨. ಯೋಚನೆ ಮಾಡು ; ವಿಚಾರ 
ಮಾಡು : ಬರೆದೀ ಚಿತ್ರದೆ ಬೆಮರಿದ ಬೆರಳಿಟ್ಟೆಡೆ ಮಲಿನಮಾಗಿ ಕಾಣ್ಪುದು ಕದಪಿಂದು 
ರುಳಿದ ಕಂಬನಿ ಬಣ್ಣಂ ಪರೆದಿಪ್ಪುದರಿಂ ವಿಭಾವಿಸಲೈಡೆಯೆನಿಕು೦ (ಶಾಕುಂತ. ೮೯-೧೪೬). 

[ವಿಭಾವನ 4 - ಇಸು) 

ಎಭಾವ್ಯ (ಗು). ೧. ಚೆನ್ನಾಗಿ ಗ್ರಹಿಸಬಹುದಾದ ; ಸ್ಪಷ್ಟವಾಗಿ ತಿಳಿಯ 
ಬಹುದಾದ. (ನಾ). ೨. [ಕಾವ್ಯಮಾ] ಭಾವವು ಉದ್ದೀಪನಗೊಳ್ಳುವುದು : 
ಇದೆ ದಲ್‌ ವಕ್ರೋಕ್ತಿಯೆನಿಪುದಿದರಿಂದೆ ವಿಭಾವಮಪ್ಪುದರ್ಥಂ (ಧ್ವನ್ಮಾಲೋ ೨೧೨). 

[ಸ0.] 

ವಿಭಾಷೆ (ನಾ). ಆಯ್ಕೆ ; ಐಚ್ಛಿಕತೆ : ಸದೃಶಾಕ್ನರವಿನ್ಕಾಸಂ ಪದದೊಳ್‌ 
ಪಾದಂಗಳೊಳ್‌ ಪೊದಳ್ತೆಸೆದಿರೆ ಪೇಟ್ಟುದನುಪ್ರಾಸಂ ನಿಯಮದಿನದನಾದ್ಯಂಶಂ 
ವಿಭಾಷೆಯಿಂ ವಿರಚಿಸುವೆಂ (ಕಾವ್ಕಾವ. ೫೫೫). [ಸಂ. ಎಭಾಷಾ) 

ಎಭಾಸ (ನಾ). ಹೊಳಪು ; ಕಾಂತಿ ; ಪ್ರಭೆ : ಇವು ದೃಷ್ಟಿವಿಷಾಹಿಯ ಗರಳವಹ್ನಿಜಿಹ್ವಾ 
ವಿಭಾಸಮೆನೆ ಕಣ್ಗಳ ಕೆಂಪವರೊರ್ವರೊರ್ವರಂ ಪ್ರಾಣವಾಯುವಂ ನುಂಗುವಂತೆ ನೋಡಿ 
ದರಾಗಳ್‌ (ಪಂರಾಮು ೧೪-೧೪೭); ಲೇಸೆನಿಪ ಕೈದೀವಿಗೆಗಳ ವಿಬಾ[ಪಾಠಾಂ. ಕಾ]ಸದಿಂ ಡಾಗೆ 
ಪಿಡಿದುಕೊಂಡುಲ್ಲಾಸವೆತ್ತಾಳ್ವರಿಯ ಮೇಲಿಂತಿರುಳು ತಿರುಗುತಿರೆ (ಬಸವು ೧೬-೨೩). 

[ಸಂ.*ವಿಭಾಸಾ) 


ವಿಭಾಸಿ 
ವಿಭಾಸಿ (ಗು). ಹೊಳೆಯುವ ; ಪ್ರಕಾಶಿಸುವ ; ಕಾಂತಿಯಿಂದೊಡಗೂಡಿದ : 


ಚಂದ್ರಿಕಾಚಯಮೆಳಸಿತ್ತು ವಾಸರಮುಮಂ ದರಹಾಸವಿಭಾಸಿವಕ್ರಶೋಭೆಯ ನೆವದಿಂದೆ 
ಚಂದ್ರವಳಯಂ ತಳೆದತ್ತನಿಶಂ ದ್ವಿರೂಪಮಂ (ಚಂದ್ರಪು. ೨-೧೫) ; ಸುದತಿಯ 


೭೯೩೧ 


ಪಂಚಮುರ್ವಿಪ ಮುಖಂ ನಿಗಮಾಂಗವಿಭಾಸಿ ಮಾತೃಕಾಸ್ಟದಮಿದು ಮಂತ್ರಿಪುತ್ರವದನಂ | 


ಮೆಜೆದಪ್ಪುದುದಾತ್ತವೃತ್ತಿಯಿಂ (ರಾಜಶೇ. ೧೪-೮೪). [ಸಂ. ವಿಭಾಸಿನ್‌] 

ವಿಭಾಸ್ಕರ (ಗು). ೧. ಅತಿಶಯವಾಗಿ ಪ್ರಕಾಶಿಸುವ, - ಹೊಳೆಯುವ : 
ಮಾಹೇಶ್ವರಚರಣವಾರಿರುಹರೇಣುಪ್ರಕಲಿತವಿಭಾಸ್ಕರಲಲಾಟನನಭವಭಕ್ತಿಸ್ಥಳಕಿರೀ 
ಟನನು . . . ಸಾಷ್ಟಾಂಗದಲಿ ನಮಿಸಿ (ಬಸಪು. ೪೬-೬೯). (ನಾ). ೨. ಸೊರ್ಯ 
ನಿಲ್ಲದಿರುವಿಕೆ. (ಸಂ. 

ವಿಭಾಳ "ವಿಭಾಡ' ನೋ. 

ವಿಭಿನ್ನ (ಗು). ೧. ಒಡೆದ ; ಛಿದ್ರಗೊಳಿಸಿದ : ಸತ್ಮ್ರಿಯೆಗಳನು ವಿಸ್ತರಿಸಿದನು 
ದುಃಸ್ಟಪ್ನಕುಂತವಿಭಿನ್ನಚೇತನನು (ಕುವ್ಮಾಸ. ೧೩-೧೭). ೨. ಬೇರೆಯಾದ ; 
ಪ್ರತ್ಯೇಕಗೊಂಡ. ೩. ಚೆದರಿ ಹೋದ ; ತೊಲಗಿದ ; ದೂರವಾದ : ತನ್ನ 
ತನುಧರ್ಮಗಳುಳಿದು ವಿಭಿ(ಪಾಕಾಂ. ಚೃ]ನ್ನಸೈರಣೆಯಲಿ ಮಲುಹಣನು ತನ್ನ ನಲ್ಲಳ 
ಸಲ್ಲಲಿತಭಾವಾತಿರೇಕವನು . . . ನೆನೆವ (ಬಸಪು. ೪೨-೨೦). ೪. ದಾರಿತಪ್ಪಿದ ; 
ಕಂಗೆಟ್ಟ. ೫. ನಿರಾಶೆಗೊಂಡ ; ನಿರಾಶೆ ಹೊಂದಿದ. ೬. ನಾನಾಬಗೆಯ ; 
ವಿಧವಿಧವಾದ. ೩. ಬೇರೆಬೇರೆಯ ; ಭಿನ್ನವಾದ ; ವ್ಯತ್ಕಾಸವಾದ : 
ಅತಿಮೋಹನಿಗಳನಿಯಮಿತನುತರೊಡನೊಡನಖಿಲಸುಖಮನುಂಡರ್‌ ದ್ವಾವಿಂಶತಿ 
ಜಲಧಿವರೆಗಮಿಂದ್ರಪ್ರಶೀಂದ್ರರಿಂದು ಕೆಳೆ ವಿಭಿನ್ನತರರುಚಿ ಕೆಳೆಯೇ (ಶಾಂತಿಪು. ೭-೧೧೧). 
ಆ. ಬೆರೆತುಕೊಂಡ ; ಮಿಶ್ರವಾದ. (ಸಂ. 

ವಿಭಿನ್ನರೂಪಕ (ನಾ). [ಕಾವ್ಯಮಾ] ರೂಪಕಾಲಂಕಾರದ ಒಂದು ಪ್ರಭೇದ ; 
ಒಂದನ್ನೇ ಬೇರೆಬೇರೆ ಪ್ರಕಾರವಾಗಿ ನಿರೂಪಿಸುವ ರೂಪಕ : 
ಪರಿಚಿತ ಸನಾಬಿರಾಗಾಂಕುರಜಲಸೇಚಂ ವಿರೋದಿತರುದವದಹನಂ 
ಪರಮೋದಯರವಿಗಗನಂ ಪರಾಕ್ರಮವದೆನೆ ವಿಭಿನ್ನರೂಪಕಮಕ್ಕುಂ (ಕವಿರಾ. ೩-೨೨). 

[ಸಂ.) 

ವಿಭೀಕರ (ನಾ). ಅತಿಭಯಂಕರವಾದುದು : ವಿಜುಪ ದಾಡೆಗಳಂ ನಿಜವಕ್ರ್ರಜೊಳ್‌ 
ವಿಭೀಕರಮೆನೆ ತೋಜಣುಗುಂ ಸಮರರಂಗದೊಳೀ ರಣರಂಗಭೈರವಂ (ಸಾಇಇ. 2೦೬, 
೮೭-೩೧ ; 11ನೆಯ ಶತ). ([ಸಂ.] ಸ 

ವಿಭೀತ (ಗು). ೧. ಹೆದರಿದ ; ಭಯಗೊಂಡ. (ನಾ). ೨. ಭಯಪಟ್ಟವನು ; 
ಅಂಜಿದವನು : ಅಟ್‌ಪಿದವರುಂ ವಿಭೀತರುಮಟಲ್ಲರು ಸಲೆ ವಿಯೋಗದಿಂ ನಿಜಜನದಿಂ 
ಕಲೌಯೆ ಪರಾರ್ಥಿಗಳುಂ ಬಾಯಲ್‌ದೂಳ್ಲಿಂತಿದನೆ ಯುಕ್ತಪುನರುಕ್ತಿಕಮಂ (ಕಎರಾ. 
೨-೨೫). ೩. ಒ೦ದುಬಗೆಯ ಸಸ್ಕ ; ತಾರೆಗಿಡ : "ಕಲಿ, ಅಕ್ಷಃ, ವಿಭೀತ: - ಈ 

[ಸಂ.] 

ವಿಭೀತ ೩ : ""ಎಭೀತಕಮಕ್ಕುಂ ಕಲಿದ್ರುಮಂ'' (ವಸ್ತುಕೋ. 


೩ ತಾಅ”'' (ಹಲಾಯು. ೧೦೧-೪೬೪). 

ವಿಭೀತಕ (ನಾ). 
೩೫-೧೨). [ಸಂ.) 

ವಿಭೀತಿ (ನಾ). ಭಯ ; ಅಂಜಿಕೆ : ""ಶಂಕೆ ಭಯಂ ಸಾಧ್ವಸಮಾಶಂಕಂ ತ್ರಾಸಂ ದರಂ 
ವಿಭೀತಿ ಸಮಾನಾರ್ಥಂ'' (ವಸ್ತುಕೋ. ೧೧೧-೫). ([ಸಂ.) 

ವಿಭೀಷಣ (ಗು). ೧. ಅತಿಯಾದ ಭಯವನ್ನುಂಟುಮಾಡುವ ; ವಿಶೇಷವಾದ 
ಹೆದರಿಕೆಯನ್ನು ತರುವ ; ಭೀಷಣವಾದ. (ನಾ). ೨. ಹೆದರಿಕೆಯನ್ನು 
ತರುವಂಥದು ; ಭೀಷಣವಾದುದು ; ಉಗ್ರವಾದುದು : ಶಾತಶರಾಗ್ನಿ 
ಭಗ್ನಭಟಕೋಟಿವಿಭೀಷಣಂ . . . ಭೂತಸದನಂ ಕದನಂ ಕದನತ್ರಿಣೇತ್ರನಾ (ಪಂಪಭಾ. 
೧೪-೩). ೩. ರಾವಣನ ತಮ್ಮನ ಹೆಸರು : ವಿಭೀಷಣಂಬೆರಸು ಸುಗ್ರೀವಾದಿಗಳ್‌ 
ರಾಘವಂಗೆ ಸುಮಿತ್ರಾತನಯಂಗೆ ರಾಜ್ಯಸವನಪ್ರೋತ್ಸಾಹಮಂ ಮಾಡಿದರ್‌ 
(ಪಂರಾಮಾ. ೧೫-೧೧) ; ರಾವಣನ ಪದಮಂ ವಿಭೀಷಣಂಗೊಲಿದಿತ್ತು ದೇವರ್ಕಳಂ ಪೊರೆದು 
. - * ಭೂವರಂ . . . ಸೌಮಿತ್ರಿದಶವದನನುಜಸುಗ್ರೀವಾದಿಗಳ ಗಡಣದಿಂದ 
ಯೋಧ್ಯಾಪುರಿಗೆ ದೂವಾಳಿಸಿದನು (ಜೈಮಿಧಾ. ೧೮-೮). [ಸಂ.) 


ಡ್‌ 


5 


40 


ಎಭೂತಿ 


ವಿಭು (ಗು). ೧. ಎಲ್ಲಾ. ಕಡೆಯಲ್ಲಿಯೂ ಇರುವ ; ಸರ್ವವ್ಮಾಪಿಯಾದ. 
೨. ಅತ್ಮುತ್ತಮವಾದ ; ಶ್ರೇಷ್ಠವಾದ ; ಮಹತ್ತಾದ. ೩. ಸರ್ವ 
ಸಮರ್ಥವಾದ : ಸರ್ವಶಕ್ತವಾದ (ನಾ). ೪. ಎಲ್ಲಾ ಕಡೆಯಲ್ಲೂ 
ಇರುವಂಥದು ; ಸರ್ವವ್ಮಾಪ್ತಿಯಾದುದು : ಅವಚೊಳ್ಗೋಕಮದೆಂತುಟೆಂದೊಡೆ 
ಸಮಂತಾವಂಗಮೆತ್ತೆತ್ತ ನೋಡುವೊಡಂ ನೋಡಲನಂತಮಪ್ಪ ವಿಭುವಪ್ಪಾಕಾಶಪದ್ಮಕ್ಕೆ 
ತಾನೆ ವಲಂ ಕರ್ಣಿಕೆಯಂಧವಸಯ್ತು (ಅದಿಪು ೧-೪೩). ೫. ಪರಿಪೂರ್ಣವಾದುದು ; 
ಅಖಂಡವಾದುದು : ಆತ್ಮನು... ಕರ್ತ, ಜ್ಞಾತ, ಭೋಕ್ತ ಎಂಬಿಷ್ಟು ವಿಷಯ 
ಈವರೆವಿಗೆ ಸಿದ್ಧವಾಗಿದೆ. ಜೀವನ ಈ ಗುಣಗಳು ಅಪರಿಮಿತವಲ್ಲ - ವಿಭುವಲ್ಲ 
(ಜೀವಾತ್ಮ. ೫೨). ೬. ಒಡೆಯ ; ಪತಿ ; ಸ್ವಾಮಿ. ೭. ರಾಜ ; ಪ್ರಭು : ಕೃಶರಾಗಂ 
ಎಗತಮನಃಪ್ರಸರತೆಯಿಂ ಕಣ್ಣ ನೀರ್ಗಳಂ ತೀವಿ ನಿರಂಕುಶಶೋಕಪರವಶಂ ಚಿತ್ರಶೇಷ 
ನಿಜಜನಕನಿಳಯಮಂ ವಿಭು ಪೊಕ್ಕಂ (ಶಾಂತಿಪು. ೧-೯೪) ; ಇಚಿಯಲ್ಪಲ್ಲೊಡೆ ವೀರನಾಗು 
- ವಿಭುವಾಗಾರೆಂದೊಡಂ ಕೋಪಮಂ ತೊಚೆಯಲ್ಪಲ್ಲೊ ಡೆ (ಸೋಮೇಶ. ೭೭). 
೬. ದೇವರು ; ಪರಮಾತ್ಮ : ಶ್ರೀಗಿರಿಯೊಳ್ವಿರಾಜಿಪ ಸದಾಶಿವನೀ ವಿಭು 
ಮಲ್ಲಿಕಾರ್ಜುನಂ (ಸೌಇಇ. ೫%, ೨೪೮-೨ ; 1228) ; ಕೊಡುವ ಪದ್ಮಕೆ ಸುಪ್ರಮೇಯದ 
ಗಡಣಕಬುಜಭವಾದಿ ವಿಭುಗಳು ಬಿಡಿಸಲರಿದೆನಿಪತುಳ ತಾರ್ಕಿಕಜನಗಳೊಪ್ಪಿದರು 
(ಕುವ್ಮಾಉ. ೮-೩೮). ೯. ಬ್ರಹ್ಮ. ೧೦. ವಿಷ್ಣು. ೧೧. ಶಿವ. [ಸಂ.) 
ಎಭಗುಣನುತಿ (ನಾ). [ಕಾವ್ಯಮಾ] ದಶವಿಧ ಕಾಮಾವಸ್ಥೆಗಳಲ್ಲಿ ಒಂದು ; 
ಒಡೆಯನ ಗುಣಸ್ಮರಣೆ ಮಾಡುವುದು : ಅಭಿಲಾಷೆ ಚಿಂತೆ ಸಂಸ್ಕೃತಿ 
ವಿಭುಗುಣನುತಿ . . . ಕ್ಸುಭಿತಾತ್ಮಾವಸ್ಥೆ ಮರಣಮಿವು ದಶಭೇದಂ (ಶೃಂಗಾರ. ೪-೬೯). 
[ಸಂ.] 
ವಿಭುತ್ವ (ನಾ). ೧. ಸರ್ವವ್ಮಾಪ್ತಿಯಾಗಿರುವಿಕೆ. ೨. ಸರ್ವಸಮರ್ಥವಾಗಿ 
ರುವಿಕೆ. ೩. ಒಡೆತನ ; ಪ್ರಭುತ್ವ : ಸಿರಿಯೊಳ್ಳರಹಿತಮನಮತ್ಸರಮತಿಯಂ 
ವಿದ್ಮೆಯೊಳ್ವಿಭುತ್ತದೊಳೆ ನಯಾಚರಣಮನತಿಶೌರ್ಯದೊಳೊಪ್ಪಿರೆ ವಿನಯಮನಾಳ್ವ್ದು 
ಬಾಳ್ದವಂಗೆಣೆಯುಂಟೇ (ರಾಜಶೇ ೧೩-೧೦) ; ಮೋಕ್ಷದಲ್ಲಿ ಜೀವಾತ್ಮನು . . . ವಿಭುತ್ಛ, 
ದ್ರವೃತ್ವ, ನಿತ್ಕತ್ವ, ನಿರವಯವತ್ವ, ನಾನಾತ್ತ ಮೊದಲಾದ ಧರ್ಮಗಳೊಡನೆ ಯಾವತ್ಕಾಲ 
ನಿರ್ದುಃಖಿಯಾಗಿರುತ್ತಾನೆ (ಹಿಂದಸಾ. ೧೨೪). [ಸಂ.] 
ವಿಭೂತಿ (ನಾ). ೧. ಹಿರಿದಾದ ಶಕ್ತಿ, - ಸಾಮರ್ಥ್ಯ. ೨. (ಭಗವಂತನ) 
ವಿಶೇಷಪ್ರಕಾಶನ ; ಮಹಿಮೆ ; ಗರಿಮೆ : ಚ್ಕೋತಿಯಿರ್ಪೆಡೆಯಲ್ಲಿ 
ಭಗವದ್‌ವಿಭೂತಿಯಂ ದರ್ಶಿಸುತೆ, ಮುಡಿಬಾಗಿ ಮಣಿದು ಕೈಜೋಡಿಸುವೆನಾಂ 
(ಶ್ರೀರಾಮು. ೬-೧೪೯). ೩. ಸಿರಿ ; ಐಶ್ವರ್ಯ ; ಸಂಪತ್ತು : ಲಕ್ಷದೀನಾರಂಗಳಂ 
ಕೊಟ್ಟು ರತ್ನಕಂಬಳಂಗಳಂ ಕೊಂಡು ಸೊಸೆವಿರ್ಕಳ್ಗೆ ಪಚ್ಚುಗೊಟ್ಟೊಡವರುಂ ತಂತಮ್ಮ 
ಕೆರ್ಪುಗಳೊಳ್‌ ತಗುಳ್ವಿದರೆಂಬ ಮಾತನರಸಂ ಕೇಳ್ದು ಚೋದ್ಕಂಬಟ್ಟವರ ವಿಭೂತಿಯಂ 
ನೋಟ್ಟ್‌ನೆಂದು ಮನೆಗೆ ವರ್ಪುದಂ (ವಡ್ಡಾರಾ. ೨೫-೨೯) ; ಶ್ರುತಕ್ಕೆವಲ್ಕವಿಭೂತಿಯಂ 
ತಳೆದು . . . ಭದ್ರಬಾಹುಮುನಿನಾಥರ್‌ ಖ್ಯಾಶಿಯಂ ತಾಳ್ವೆದರ್‌ (ಸುಕುಮಾ. ೧-೧೧). 
೪. ವಿಜೃಂಭಣೆ ; ವೈಭವ ; ಸಂಭ್ರಮ : ವಿಜಯಗಜಾರೂಢನಾದ ವಿಜಯನಂ 
ಮುಂದಿಟ್ಟು ಮಹಾವಿಭೂತಿಯಿಂದಯ್ವರುಂ ನಿಜಾನ್ವಯರಾಜದ್ರಾಜಧಾನಿಯಂ ಪುಗೆ 
(ಪಂಪಭಾ. ೧೪-೧೩ ವ) ; ಮಹಾವಿಭೂತಿಯಿಂ ಪುರಮಂ ಪೊಕ್ಕರ್‌ (ಪಂರಾಮಾ. ೯-೧೪೦ ವ). 
೫. ಕೀರ್ತಿ ; ಯಶಸ್ಸು : ಮಂತ್ರಿಯುಂ ನೃಪತಿಯುಂ ಬಗೆಗೊಂಡನುಕೂಲವೃತ್ತಿಯೊಳ್‌ 
ನೆರೆದಿರೆ ಕೂಡುಗುಂ ನಿಖಿಲರಾಜ್ಕ ವಿಭೂತಿಗಳಾವ ಕಾಲಮಂ (ಪಂಚತಂ. ೯೩-೨೨) ; 
ಅಭಿನುತಮಂ ಶ್ರೀಮಹತ್ತರ ವಿಭೂತಿಯಂ ತಳೆದ ಸೋಮಶರ್ಮಂಗಂ ಶ್ರೀನಿಭೆ 
“ಕಾಶ್ಮಪಿಗಂ ಸುತರಗ್ನಿಭೂತಿಯುಂ ವಾಯುಭೂತಿಯುಂ ಪೆಸರಿಂದಂ (ಸುಕುಮಾ. ೨-೫). 
೬. ಮಹಾಪುರುಷ ; ಮಹಿಮಾಶಾಲಿ : ಎದ್ಕಾರ್ಜನೆಗಾಗಿ ತವಕಿಸುವ ಆ 
ವಾಮನಮೂರ್ತಿ ಅವರಿಗೊಂದು ವಿಭೂತಿಯಾಗಿ ಕಂಡಿದ್ದ (ಹೊಸಕ್ತಿ. ೩೫) ; 
ಸ್ಥಿತಪ್ರಜ್ಞನಾದವನಲ್ಲಿ ಶಮೆ - ದಮೆ ಅವಶ್ಯ . . . ಆಗ ಅವನು ಚಿತ್ರಕ್ಷೇಶಮದದಿಂದ 
ದೂರವಾಗಿ '“ವಿಭೂತಿ'' ಆಗುವನು (ಜೀದಾನ. ೧೧೨). "ವಿಭೂತಿಪೂಜೆ' ಪರಾ. 
೭. (ಹಸುವಿನ ಸಗಣಿಯ) ಬೂದಿ ; ಭಸ್ಮ : ಎಭೂತಿಯನೆ ಹೂಸಿ 


ವಿಭೂತಿಕಲ್ಪ 


ರುದ್ರಾಕ್ಷಿಯನೆ ಕಟ್ಟಿ ಶಿವ ನಿಮ್ಮೊಲವಿಲ್ಲದಂತೆ ಆಗಿರ್ದೆನಯ್ಮಾ (ಬಸವ. ೨೬೯) ; 
ಎಭೂತಿಯನ್ನು ಧರಿಸಿದಲ್ಲಿ . . . ಸಕಲರೋಗಂಗಳೂ ನಾಶವಾಗುವುವು (ಸಕವೈ. ೪೧). 
೮. ಒಂದು ಬಗೆಯ ಸಸ್ಮ ; ಸಂಜೆಮಲ್ಲಿಗೆಗಿಡ : ವಿಭೂತಿ, ಭದ್ದಾಕ್ಟಿಹೂ. 
ದಾಲ್ಕುಘಂಟೆ ಹೂ, ಸಂಜೆಮಲ್ಲಿಗೆ (ಮ್ಮಔಗಿ. ೫೪-೧೦೮೪). ₹. [ವೀಶೈ] | 
ಅಷ್ಟಾವರಣಗಳಲ್ಲಿ ಒಂದು : ವಿಭೂತಿ : ಅದು ಮಹಾವಸ್ತುವಿನ ದಿವೃತೇಜವು | 


೩೯೩೨ 


5 


ವಿಭೋಗ 


ಬಿಜಯಂಗೆಯ್ಸಿಕೊಂಡು ಬಪ್ಪಾಗಳು (ನನ್ನಚಾ. ೨-೫೩ ವ). ವಿಭೂತಿವೀಳ್ಯ : ೧. 
ವಿಭೂತಿವೀಳೆಯ, ವಿಭೂತಿಪಟ್ಟ (ವಿಭೂತಿವೀಳ್ಕ) ಶರಣರು ಮರಣದ ಮುನ್ನ 
ಮಾಡಿಸಿಕೊಳ್ಳುವ ಒಂದು ಸಂಸ್ಕಾರವಿಶೇಷ (ಶರಸಾ. ೨೪-೭). 
[ವಿಭೂತಿ *- ವೀಳೆಯ] 
ವಿಭೂತಿವೀಳ್ಯ "ವಿಭೂತಿವೀಳೆಯ' ನೋ. 


I PN 
. « ಶಿವಶರಣರು ಅದು ಪರಶಿವನ ಪರಮಚೈತನ್ಮವು, ಚಿತ್‌ಸ್ಟರೂಪವು ಎಂದು ! | ಏಭೂಷಣ (ನಾ). ೧. ಒಡವೆ ; ಆಭರಣ : ಮಣಿಕನಕಂ ವಸ್ತುವಿಭೂಷಣಂಗಳಂ 


ಭಾವಿಸಿ ಅದನ್ನು ಲೇಎಸಿಕೊಳ್ಳುತ್ತಾರೆ (ಶಿವಾಕೋ. ೧೨೯); ಗುರು ಲಿಂಗ ಜಂಗಮ ! 
ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮತ್ತು ಮಂತ್ರ - ಇವೇ ಅಷ್ಟಾವರಣಗಳು | 
(ವಚಸಾ. ೧೧೯). [ಸಂ.] 

ವಿಭೂತಿಕಲ್ಪ (ನಾ). [ವೀಶೈ] ವಿಭೂತಿ ಅಥವಾ ಭಸ್ಮವನ್ನು ಮಂತ್ರ 
ಪೂರ್ವಕವಾಗಿ ಧರಿಸುವ ಕ್ರಿಯೆ ,--ಆಚಾರ : ಗರಗಳಾದಿಯ ಪೊರ್ದದಂತೆ 
ಸಲಹುವುದ್ಕೆ ವಿಭೂತಿಕಲ್ಪಂ (ವೀಶೈಪು. ೭-೫-೨೦). ([ಸಂ.) 

ವಿಭೂತಿಗಾಣಿಕೆ (ನಾ). ದೇವರ ಪ್ರಸಾದವಾದ ಪವಿತ್ರಭಸ್ಮಕ್ಕೆಂದು ಕೊಡುವ 
ಕಾಣಿಕೆ : ಮುಳವಾಯರಾಜ್ಯ್ಕದ ದೇವಸ್ಥಾನಗಳಿನ್ದ ಅರಮನೆಗೆ ಎತ್ತಿ ಬಹ x೬೪ ವರಿ 
ವಿಭೂತಿಗಾಣಿಕೆ ಹೊನ್ನು ಕಡಾಯದ ಹುಟ್ಟುವಳಿಯನು . . . ಮಲ್ಲಿಕಾರ್ಜುನರಾಯ 
ಮಹಾರಾಯರಿಗೆ ಧರ್ಮ್ಮವಾಗಿ ಬಿಟು (ಎಕ. ೫. ಬೌರಿಂಗ್‌. ೧೮-೩ ; 1465). 

[ವಿಭೂತಿ ¥ ಕಾಣಿಕೆ (ಆ ಕಾಣ್ಮೆ)) 

ಎಭೂತಿಧಾರಣ (ನಾ). ಭಸ್ಮ ಅಥವಾ ಭಸಿತವನ್ನು ಧರಿಸುವಿಕೆ : 
ಆಗಮೋಕ್ತಸ್ನಾನಂಗಳಲ್ಲಿ ತತ್ತನ್ಮಂತ್ರಗಳಿಂ ಶ್ರೀವಿಭೂತಿಧಾರಣಂಗೈಯುವುದೇ 
ವಿಭೂತಿಪಟ್ಟೆಯೆನಿಸುವುದು (ಎವೇಕ. ೧೧೪); ವಿಭೂತಿಧಾರಣಮ ಕಾಮಾದಿ 
ಅರಿಷಡ್ಬರ್ಗವನ್ನು ದಹಿಸಿದುದಕ್ಕೆ ಗುರುತು (ವಚಸಾ. ೧೨೫). [ಸಂ.) 

ವಿಭೂತಿಪಟ್ಟ (ನಾ). ೧. [(ವೀಶೈ] ಮರಣದ ಮುನ್ನ ಅಥವಾ 
ದೀಕ್ಸಾಸಮಯದಲ್ಲಿ ಮಾಡಿಸಿಕೊಳ್ಳುವ ಒಂದು ಸಂಸ್ಕಾರ ; 
ವಿಭೂತಿಧಾರಣೆ : ವಿಭೂತಿವೀಳೆಯ, ವಿಭೂತಿಪಟ್ಟ (ವಿಭೂತಿವೀಳ್ಮ) ಶರಣರು 
ಮರಣದ ಮುನ್ನ ಮಾಡಿಸಿಕೊಳ್ಳುವ ಒಂದು ಸಂಸ್ಕಾರವಿಶೇಷ (ಶರಸಾ. ೨೪-೭). 
೨. (7) : ಶೆಟ್ಟಿಯು ತನ್ನ ಮಗಳಾದ ಗಣಕುಮಾರಿ ಚೆಂದವೈಯನ್ನು 
ಏಕಮೇವವಿಶ್ಚಸ್ತಳನ್ನಾಗಿ . . . ನಿಯಮಿಸಿದನು. ಮಹಾಗಣಂಗಳೂ ಸೇರಿ ಆಕೆಗೆ 
ವಿಭೂತಿಪಟ್ಟವನ್ನು ಕಟ್ಟಿದರು (ಕರ್ನಾಕ. ೨೮). [ಸಂ.] 

ವಿಭೂತಿಪಟ್ಟೆ (ನಾ). ೧. ಹಣೆಯ ಮೇಲೆ ಧರಿಸುವ ಭಸ್ಮದ ಅಡ್ಡಗೆರೆ, - 
ರೇಖೆ : ಎಭೂತಿಪಟ್ಟೆಯು ಅವರ ಮುಖಕ್ಕೆ ಚೆನ್ನಾಗಿ ಒಪ್ಪುತ್ತದೆ (ರೂಢಿ). 
೨. ವಿಭೂತಿಪಟ್ಟ ೧ : ಆಗಮೋಕ್ತಸ್ನಾನಂಗಳಲ್ಲಿ ತತ್ತನ್ಮಂತ್ರಗಳಿಂ 
ಶ್ರೀವಿಭೂತಿಢಾರಣಂಗೈಯುವುದೇ ವಿಭೂತಿಪಟ್ಟೆಯೆನಿಸುವುದು (ಎವೇಕ. ೧೧೪). 

[ವಿಭೂತಿ 4 ಪಟ್ಟೈ) 

ವಿಭೂತಿಪುರುಷ (ನಾ). ಮಹಾಪುರುಷ ; ಮಹಿಮಾಶಾಲಿ : ಇವರು ಜೀವಂತರಾಗಿ 
ಕೈಲಾಸಕ್ಕೆ ಿಷ್ಠರೊಡನೆ ತೆರಳಿದ ವಿಭೂತಿಪುರುಷರೆಂದು ಕಾಶ್ಮೀರದಲ್ಲಿ ದಂತಕಥೆಗಳು 
ಹುಟ್ಟಿವೆ (ಛ್ವನ್ಮಾಲೋ. ೫೫೬೪, ಪೀಠಿಕೆ). [ಸಂ.) 

ವಿಭೂತಿಪೂಜೆ (ನಾ). ಮಹಾಪುರುಷರನ್ನು ಪೂಜಿಸುವಿಕೆ, -ಗೌರವಿಸುವಿಕೆ : 
ಏಭೂತಿಪೂಜೆಯು ನಮ್ಮ ಮಾನಸಿಕಸೂತ್ರಗಳಲ್ಲಿ ಒಳ್ಳೇ ಗಟ್ಟಿಯಾದ, ಗುರುತಮವಾದ 
ಎಳೆ (ಕಥಕ. ೩೬). [ಸಂ. ವಿಭೂತಿಪೂಜಾ) 

ವಿಭೂತಿವೀಳೆಯ, ವಿಭೂತಿವೀಳ್ಕ (ನಾ). ೧. ಎ ವಿಭೂತಿಪಟ್ಟಿ ೧ : 
ವಿಭೂತಿವೀಳೆಯ, ವಿಭೂತಿಪಟ್ಟ, (ವಿಭೂತಿವೀಳ್ಕ) ಶರಣರು ಮರಣದ ಮುನ್ನ 
ಮಾಡಿಸಿಕೊಳ್ಳುವ ಒಂದು ಸಂಸ್ಕಾರವಿಶೇಷ (ಶರಸಾ. ೪-೭). ೨. ಭಸ್ಮ ಮತ್ತು 
ತಾಂಬೂಲಗಳನ್ನು ಗೌರವಪೂರ್ವಕವಾಗಿ ಕೊಡುವುದರ ಮೂಲಕ 
ಆಹ್ವಾನಿಸುವುದು : ವಿಭೂತಿವೀಳೆಯಮಂ ಕೊಟ್ಟು ಕಂಗಳು ತುಂಬಿ ನಿರೀಕ್ಷಿಸಿ... 
ತಮಕರಗಿ ಮನಕರಗಿ ನೋಡಿ ಮಾಡುವುದು ಭಕ್ತಿಸ್ದೆಲ (ಬಸವ. ೮೬೪) ; ಅಂತು ನುತಿಸಿ 
ವಿಭೂತಿವೀಳೆಯವಂ ತಂದು ಮುಂದಿರಿಸಿಯನೇಕ ಸಂಭ್ರಮದಿಂ ಕಲ್ಮಾಣಪಟ್ಟಣಕ್ಕೆ 


ಕೊಟ್ಟು ಪೆಂಡಿರೊಲ್ವರೆ ಗಂಡರ್‌ ಗುಣಮನೆ ಮೆಚ್‌ವುದು (ಗದಾಯು. ೨-೫) ; ಆ 
ಗೋಪಿಗೆ ಪಲ ಪರಲ ವಿಭೂಷಣಮಿತ್ತು ಮುರವೈರಿಯವರ ಕೆಲದೊಳಿರಲವನಾರ 
ವರಸುತನೆಂದು ಕೇಳಿದನು (ನೇಮಿಸಂ. ೧೬-೧೫). ೨. ಅಲಂಕಾರ ; ಶೃಂಗಾರ. (ಸಂ. 


10| ವಿಭೂಷಣಾಂಗ (ನಾ). [ಜೈನ] ದಶವಿಧ ಕಲ್ಪತರುಗಳಲ್ಲಿ ಒಂದು ; ಬಯಸಿದ 


ಆಭರಣಾದಿಗಳನ್ನು ನೀಡುವಂತಹ ಕಲ್ಪಕುಜ : ವಸನಾಂಗಾತೋದ್ಕಾಂಗ 
ಪ್ರಸವಾಂಗ ಜ್ಕೋತಿರಂಗ ದೀಪಾಂಗಾನ್ನಾಂಗ ಸುರಾಂಗ ಭಾಜನಾಂಗಾವಸಥಾಂಗ 
ವಿಭೂಷಣಾಂಗ ದಶಕಲ್ಪಕುಜಂ (ಚಂದ್ರಪು. ೩-೩೪) ; ಗೀರ್ವಾಣವ್ರಜಂ ತಂದು ನೀಡಿದ 
ವಸ್ತಾಂಗ ವಿಭೂಷಣಾಂಗ . . . ಪೂಮಾಲೆಯಿಂದಂಗರಾಗದಿನುದ್ಭಾಜಿಸುವಂತು 
ಪೂಜಿಸಿದನಿಂದ್ರಂ ತತ್ಪಿತೃದ್ವಂದ್ವಮಂ (ಪಷ್ಪಪು ೧೨-೧೩). (ಂ.) 

ವಿಭೂಷೆ (ನಾ). ೧. ಒಡವೆ ; ಆಭರಣ. ೨. ಅಲಂಕಾರ ; ಶೃಂಗಾರ. 
೩. ಕಾಂತಿ ; ಪ್ರಕಾಶ. ೪. ಚೆಲುವು ; ಸೌಂದರ್ಯ : ""ದಾ(ಧಾ)ರಾ, ಶೋಭಾ, 
ವಿಭೂಷಾ, ಅಭಿ(ಕ್ಷಾ)ಖ್ಕಾ, ಸುಷಮಾ - ಈ ೫ ಶೋಭೆ'' (ಹಲಾಯು. ೯೩-೪೧೧). 

(ಸಂ. ವಿಭೂಷಾ] 


20| ವಿಭೆ (ನಾ). ೧. ಬೆಳಕು ; ಪ್ರಕಾಶ. ೨. ಕದಿರು ; ಕಿರಣ ; ರಶ್ಮಿ : ""ರೋಚಿ;, 


30 


45 


ಶೋಚಿಃ . . . ಭಾ-ವಿಭಾಾ ಭಾಃ... ಗೌಃ - ಈ ೩೨ ರಶ್ಮಿಗಳ ಪೆಸರ್‌'' 
(ಹಲಾಯು. ೭-೩೮). ೩. ಕಾಂತಿ ; ಶೋಭೆ. ೪. ಅಂದ ; ಸೌಂದರ್ಯ. 
[ಸಂ. ವಿಭಾ] 

ವಿಭೇದ (ನಾ). ೧. ಒಡೆಯುವಿಕೆ ; ಬೇರ್ಪಡಿಸುವಿಕೆ. ೨. ಭಾಗ ; ವಿಭಾಗ. 
೩. ರೀತಿ ; ಬಗೆ ; ಪ್ರಕಾರ. ೪. ಅಂತರ ; ವೃತ್ಕಾಸ ; ಭಿನ್ನತೆ : ಪಿರಿಯಣ್ಣಂ 
ಗುರು ತಂದೆಯೆಂದೆಅಗುವಂ ಮುುನ್ನೆಲ್ಲಮಿನ್ನೀಗಳಾಳರಸೆಂಬೊಂದು 
ವಿಭೇದಮಾದೊಡೆಅಕಂ' ಚಿಃ ಕಷ್ಟಮಲ್ತೇ (ಆದಿಪು. ೧೪-೩೨) ; ಪಾರ್ಥನೆರಡಂಬು 
ಮುಣಿದುದಿನ್ನೊಂದರೊಳಿವನ ಶಿರವನು ರೂಢಿಯಿಂದರಿಯದೊಡೆ ಹರಿಹರವಿಭೇದಮಂ 
ಮಾಡಿ ನಿಂದಿಸಿದವನ ಗತಿಯಾಗಲೆನಗೆನುತೆ ಪೂಡಿದಂ ಮತ್ತೆ ಕೋದಂಡದೊಳ್ಬಾಣಮಂ 
(ಜೈಮಿಭಾ. ೧೩-೪೧). ೫. ವಿರೋಧ ; ಪ್ರತಿರೋಧ. ೬. ತೆನೆಯಿಂದ ಕಾಳುಗಳನ್ನು 
ಬೇರ್ಪಡಿಸುವಿಕೆ ; ಒಕ್ಕುವಿಕೆ, : ""ವಿಭೇದಮೆನಲೊಕ್ಕಿಲು'' (ಮಂಗರಾ. ೧೦೯-೩). 

[ಸಂ.) 

ವಿಭೇದಿಸು (ಕ್ರಿ). ೧. ಭಾಗ ಮಾಡು ; ಬೇರ್ಪಡಿಸು ; ಪ್ರತ್ಮೇಕಿಸು : ಅರನೇಜೆಲ 
ಪೊಂಬಾಟ*ಯ ಸುರಯಿಯ ಮಾಮರದ ಬಕ್ಕೆವಲಸಿನ ಪುದುವಿಂ ಪರೆದುರ್ಬಿದ ಕಟ್ಟಲೆ 
ದಿನಕರಾಂಶುಗಳ್ಗಂ ವಿಭೇದಿಸಲ್ಕರಿದದಚೊಳ್‌ (ಕಾವ್ಕಾವ. ೨೪೮) ; ಪಿರಿದಾಯಾಸದೆ 
ಗುಣಮಂ ದೊರೆಕೊಳಿಸಿದೊಡಂ ಖಲಂಗೆ ಗುಣಮಂ ಪಶ್ಚಾತ್ಮರಿಸಿ ಗುಣಿಯಂ ವಿಭೇದಿಪ 
ಪರಿ ತೀಕ್ಷ್ಣಮುಖಂಗೆ ಸೂಚಿಯಂತಿರೆ ಸಹಜಂ (ಶಬಶಂ. ೧-೧೬). ಪಿ. ವಿಶ್ಲೇಷಣೆ 
ಮಾಡು ; ವಿಶ್ಲೇಷಿಸು : ಆದಿಯೊಳಜ ಕೊಟ್ಟ ವರ ನಿನ್ನ ವಿದ್ಯೆಯ ಸಾಧಿಸಿದನ 
ಕೆಯ್ಮ ನೀನು ಭೇದಿಸಿಕೊಂಬ ಸಂಪ್ರಾಪ್ತಿಯುಂಟೆಲವೊ ವಿಭೇದಿಸಿ ನೋಡಿಕೊ 
ಮಗನೆ (ಮೋಹತ. ೧೨-೧೩). ೩. ವ್ಯತ್ಕಾಸಗೊಳ್ಳು ; ಬದಲಾವಣೆ ಹೊಂದು ; 
ಭಿನ್ನವಾಗು : (6). (ವಿಭೇದ # - ಇಸ್ಸು) 

ಎಜೇಷಜ (ನಾ). ಔಷಧ : ತರಣಿ ನವಾಂಶದೊಳ್‌ ತೃಣ ವಿಭೇಷಜ ಕಂಬಳ 
ಕಾಂಚನಾದಿಯಿಂ . . . ಜೀವನಂ ಕೂಡುಗುಂ (ಜಾತತಿ. ೧೧-೪). [ಸ0.) 

ವಿಭೋಗ (ನಾ). ೧. ಹಿಗ್ಗು ; ಸಂತೋಷ ; ಆನಂದ : ಶೂಲದ ಮೇಲಣ 
ವಿಭೋಗವೇನಾದೊಡೇನೊ ನಾನಾವರ್ಣದ ಸಂಸಾರ ಹಾವು ಹಾವಾಡಿಗನ ಸ್ನೇಹದಂತೆ 
(ಬಸವ. ೧೨) ; ಯೋಗಲೀನ ಪ್ರಾಣಲಿಂಗ ವಿಭೋಗದೊಳು ಹೊಂದಿರೆ 


ವಿಚ್ರಂಶ 


ಸದಾನಂದಾಗಣಿತಸುಖದಿಂ ದಿವಾರಾತ್ರೌ ವರ್ಜಯೆನೆ (ಬಸಪ ೮-೫೮). ೨. ಒಬ್ಬಾತನ 

ಹೆಸರು : ಕಲ್ಲ ಬೆಸಗೆಯ್ದ ವಿಭೋಗಂಗೆ ಕೊಟ್ಟ ಪತ್ತುಕೊಳಗ ಮಣ್ಣಂ ನಡಯಿಸದೆ 

ಕಿಡಿಸಿದಾತ ಕವಿಲೆಯು ವಾರಣಾಸಿಯುಮವನಲಟೌ್‌ದೊಂ (ಎಕ. x೪. ಅರಸೀ. ೨೩೭-೨೪ ; 971). 
[ಸಂ.) 


೭೯೩೩ 


| 


1 


ಸ್‌ (ನಾ). ನಾಶ ; ಅಳಿವು : ""ಎಭ್ರಮವತಿಯರ ಮಿಸುಗುವದಬ್ರವಿಳಾಸಂ | 5 


* ವಿಭ್ರಂಶಮನೆಯ್ದದೇಂ ಕ್ಷಣಂ ನಿಂದಪುದೇ (ಪಾರ್ಶ್ವಪು. ೪-೬೯). 
ವಿಭ್ರಮ (ನಾ). ೧. ಸ 
ತಡಿಯ ತಾಣದೊಳು ಬೊೂಪಕುಲತಿಲಕನ ವಿನೋದವಿಬ್ರಿಮವಿಲಾಸಕ್ಕೆ 
ಮಂಗಳಮಯವೆನಲ್‌ ಸವೆದ ಶೈತ್ಮಶಾಲೆಗಳನದನಾವ ಕವಿ ಬಣ್ಣಿಸುವನು 
(ಹಚಕಾ. ೩-೪೪). ವಿ. ತಬ್ಬಿಬ್ಬು ಗ ಬ್ರಮೆ ; ಭ್ರಾಂತಿ 
ನರೇಂದ್ರಸುತನೆಂದಿನಿಸಳ್ಳೆನೆ ಸುತ್ತಲುಂ ಸಖೀಜನಮಿರೆಯುಂ ವಿಚಾರಿಸೆನೆ . . . 
ಚೇಟಕಿಯರ್‌ ನೆರೆದಿರ್ದರೆಂಬಿದಂ ನೆನೆಯೆನೆ ಕೆಟ್ಟೆನೇನನಿರದಿಂತುಟು 
ವಿಭ್ರಮದಿಂದೊಡರ್ಚಿದೆ೦ (ಕಾದಂಉ. ೭೬) ; ಉರ್ವಿಯ ಶಾಡ್ವಲಂಗಳಗ್ರಿಮದೊಳೆ 
ಮೆಯ್ಯನಿಕ್ಕಿದ ಸಮುಜ್ವಳ ತಾರಕ [ಸಂಘ] ಮೆಂಬ ವಿಭ್ರಮವನೆ ಬೀಜುತಿರ್ದುದೆನಸುಂ 
ಪನಿಪುಲ್ಲ ಪಯಃಕಣಬ್ರಜಂ (ಶಾಂತೀಶ್ವ. ೧೧-೯೩)" ೩. ವಿನೋದ ; ತಮಾಷೆ : 
ರಮಣೀಸ್ಮೇರವಕ್ತಾಂಬುರುಹವಿಸರದೊಳ್‌ ಕಾಮಿನೀದೋರ್ಲತಾವಿಭ್ರಮದೊಳ್‌ 


[ಸಂ.] 


« « ತಾನಿರ್ದನಾಸ್ಥಾನದೊಳತುಳವನಸ್ಪರ್ಧಿಯೊಳ್ಳೂವಸಂತಂ (ರಾಜಶೇ. ೯-೭೭). 


೪. ಲಾವಣ್ಯ ; ಅಂದ ; ಸೌಂದರ್ಯ : ಏನೆಂದಾಂ ಬಣ್ಣಿಸುವೆನೊ.ಸುರಸೌಂದರಿಯ 
ವಿಳಾಸವಿಭ್ರಮಭ್ರೂಲತೆಯಂ (ಅದಿಪು ೯-೩೩) ; ಈ ಸತಿಯ ವಿಭ್ರಮವೈದಿತೆನ್ನಯ 
ಮನವನೆನುತಿರ್ದ (ಕುವ್ಮಾಎ. ೨-೧೧). ೫. ಬೆಡಗು ; ಒಯ್ಕಾರ : ಆಕೆ 
ಬಳೆದತ್ಮಂತರೂಪಲಾವಣ್ಮಸೌಭಾಗ್ಕಕಾಂತಿ ಹಾವ ಭಾವ ವಿಲಾಸ ವಿಭ್ರಮಂ 
ಗಳನೊಡೆಯೊಳ್‌ (ವಡ್ಡಾರಾ. ೩೩-೧) ; ತನ್ನ ಲೀಲೆಯಿಂ ಬಂದಳದೊಂದು ವಿಭ್ರಮಂ 
- ಪೊಸತಾಗಿರೆ ವಲ್ಲಭನಲ್ಲಿಗಲಟ್ಕರಿ೦ (ಜಗವ. ೨-೮೦) ; ಅಚ್ಚರಿಯ 
ರೂೊಳೆರಗಿಣಿಯರೂಳಚ್ಚಿಮುಗುಳ್ಳುವ ವಿಳಾಸಮುಂ ವಿಭ್ರಮಮುಂ ನಚ್ತಿರದೆನೆ 
ನರನಾರಿಯ ನಚ್ಚಣಕೆಣೆವರ್ಪ ನಚ್ಚಣಂ ಪೆಅತುಂಟೇ (ರಾಜಶೇ. ೧೨-೯೭). 
೬. ವಿಜೃಂಭಣೆ ; ವೈಭವ ; ಸಂಭ್ರಮ : ಅಭ್ರಮುವೆರಸಭ್ರಗಜಂ ವಿಭ್ರಮದಿಂದಂ 
ಸೆಜ್ಜರಕ್ಕೆ ಬಂದವೊಲೆಸೆಗುಂ (ಯಶೋಚ. ೨-೨೧) ; ವಿಭ್ರಮದಿಂ ಬಂದನದೊಂದು 
ನಂದನವನಂ ಬರ್ಪಂತೆ ಸಂಕ್ರಂದನಂ (ಪುಷ್ಪಪು. ೧೪-೪೫). ೩. ತಪ್ಪು ; ದೋಷ. 
೮. [ಕಾವ್ಯಮಾ] ದಶವಿಧವಾದ ಕೇಲಿಭಾವ ಅಥವಾ ಸ್ತ್ರೀಯರ ಸ್ವಭಾವಜ 
ಅಲಂಕಾರಗಳಲ್ಲಿ ಒಂದು ; ಅನುರಕ್ಕಸ್ತ್ರಿಯು ಸಂಭ್ರಮದಲ್ಲಿ 
ತನಗರಿವಾಗದಂತೆ ಮಾಡಿಕೊಳ್ಳುವ ತೊಡಿಗಯ ಪಲ್ಲಟ : ""ವಿಚ್ರಮ - 
ಕಾಂತನ ಹತ್ತಿರ ಬಹ ಸಮಯದೊಳು ಸಂಭ್ರಮದಿಂ ಮಾಡುವ ತೊಡಿಗೆಯ ಪಲ್ಲಟ'' 
(ನಾಚಿರಾ ಕಿ). [ಸಂ.] 
ವಿಭ್ರಮವತಿ (ನಾ). ಚೆಲುವೆ ; ಸುಂದರಿ ; ಲಾವಣ್ಮವತಿ : ವಿಭ್ರಮವತಿಯರ 
ಮಿಸುಗುವದಭ್ರವಿಳಾಸಂ . . . ಶುಭ್ರಾಭ್ರವಿಭ್ರಮದವೊಲ್‌ ವಿಭ್ರಂಶಮನೆಯ್ದದೇಂ ಕ್ಷಣಂ 
ನಿಂದಪುದೇ (ಪಾರ್ಶ್ವಪು. ೪-೬೯). (ಸಂ. ವಿಭ್ರಮವತೀ। 
ವಿಭ್ರಮಿಸು (ಕ್ರಿ). ತಪ್ಪುತಿಳಿದುಕೊಳ್ಳು ; ಭ್ರಾಂತಿಗೊಳ್ಳು ; ಭ್ರಮಿಸು : 
ಕುಮತಿಗಳು ನಾಯ್ವಾಲನುಂಡರೊ ತಮವಿಡಿದು ಮರಳ್ಲೊಂಡರೋ ವಿಭ್ರಮಿಸಿ 
ಮೆಲಿದರೊ ಮದ್ದಕುಣಿಕೆಯ ಕಾಯಿಗಳನು (ಬಸಪ. ೫೪-೩೦). [ವಿಭ್ರಮ 4 - ಇಸ್ಬು] 
ವಿಭ್ರಾಂತ (ಗು). ೧. ಸುತ್ತಾಡಿದ ; ತಿರುಗಾಡಿದ. ೨. ಭ್ರಾಂತಿಗೊಳಗಾದ ; 
ತಬ್ಬಿಬ್ಬುಗೊಂಡ. (ನಾ). ೩. ಭ್ರಾಂತಿಗೊಳಗಾದವನು ; ತಬ್ಬಿಬ್ಬು 
ಗೊಂಡವನು : ನೀಂ ಭವ್ಯನ ಮತ್ತಿನ ಮಿಥ್ಕಾಜ್ಞಾನಿ ವೋಲ್‌ ನೀಂ ತರಳತೆವೆರಸಿಂತೇಕೆ 


: ಮನಮಣ್ವಗುಂ |10 


15 


20 


25 


40 


ವಿಭ್ರಾಂತನಪ್ಪೆ (ಆದಿಪು ೩-೭); ಶಾಂತದೂರನನಲ್ಪಮತಿಯಂ ದಾಂತರಹಿತನನಶುಚಿಯಂ |` 


ವಿಭ್ರಾಂತನಂ . . . ಸಲಹು ಮದಗರ್ವವಂ ಹರಸಿ (ಬಸಪು. ೨೨-೫೦). ೪. [ನಾಟ್ಕ] 


ನೋಟದ ಒಂದು ಭಂಗಿ ; ೫ ""ಕಣ್ಣುಗುಡ್ಡೆ ಅರಳಿಸಿ ಚಂಚಲದೃಷ್ಟಿಯಿಂದ |45 


ನೋಡುವುದು'' ಗೆಲವಂದ ನೋಂಟ 


(ಲಾಸ್ಕರಂ. ೨೭೧ ಗದ್ಮಾನುವಾದ) 


ವಿಮಗ್ನ 


ಷ್ಠ 


ಮೊರ್ಮೆಯುಮಲರ್ದುಂ ಚಲಿಸಲ್ಕೆ ತಾರೆ ವಿಭ್ರಾಂತಾಖ್ಯಂ (ಲಾಸ್ಕರ. ೨-೨೬). 
೫. [ಜೈನ] ಒಂದು ನರಕದ ಹೆಸರು : ರತ್ನಪ್ರಭೆಯೊಳ್‌ ಸೀಮಂತಕ ನಿರಯ 
| ರೌರವ . . . ವಿಭ್ರಾಂತ ತ್ರಸ್ತ ವಕ್ರಾಂತ . . . ಪ್ರಕೀರ್ಣಕ ವಿಕಲ್ಪದಿಂ ತ್ರಿಂಶಲ್ಲಕ್ಷ 
: ಬಿಲಂಗಳಪ್ಪುವು (ತತ್ತ್ವಪ್ರ. ೧೨೦). [ಸಂ.] 
| ಎಬ್ರಾಂತಚಿತ್ತ (ನಾ). ಬ್ರಾಂತಿಗೊಳಗಾದ ಮನಸ್ಸುಳ್ಳ ವ್ಯಕ್ತಿ ; 
| ಭ್ರಮಾಧೀನನಾದವನು : ಸಾಕ್ಷಾತ್‌ ಸದಾಶಿವನಂತೆ ಮೆಜ್‌ವಾ ಅಯ್ಕನಂ 
|. ಎಭ್ರಾಂತಚಿತ್ತರು ಬಲ್ಲರೇ (ಬಸಪು ೨೯-೨೨). ಸಂ.) 
ವಿಬ್ರಾಂತಿ (ನಾ). ಭ್ರಾಂತಿ ; ಭ್ರಮೆ : ಕಾಶೃಪಿ . . . ಗದ್ದದಕಂಶಸ್ಥಿತೆಯಾಗಿ ತನ್ನ 
ಮನದೊಳ್‌ ವಿಭ್ರಾಂತಿಯಂ ತಾಳ್ತಿದಳ್‌ (ಸುಕುಮಾ. ೨-೩೧ ವ) ; ಎಿಳಸತ್ಸಂಧ್ಕಾರುಣ 
ಪ್ರದ್ಯುತಿಗೆ ರುಧಿರವಿಭ್ರಾಂತಿಯಿಂ ಬಗ್ಗ ವಿಂಡವ್ವಳಿಕುಂ (ರಾಜಶೇ ೬-೨೦). [ಸಂ.) 
ಎಬ್ರಾಂತಿಗೊಳ್‌ (ಕ್ರಿ). ಗೊಂದಲಗೊಳ್ಳು ; ಕಂಗೆಡು ; ತಬ್ಬಿಬ್ಬಾಗು : ಲಿಂಗದ 
ಕಂಬನಿಗಳೊಗುವಂದಮಂ ಕಂಡಾಗ ಬೆಬ್ಬೆಅಗೊಂದಿ ಭಯ ವಿಭ್ರಾಂತಿಗೊಂಡು ಮನಂ 
ಕೆದಲ್‌ ಹೆದಲೌ (ಬಸಪು. ೧೮-೪೬). [ವಿಭ್ರಾಂತಿ 4 ಕೊಳ್‌] 
ಎಚ್ರಾಂತೆ (ನಾ). ಗೊಂದಲಗೊಂಡವಳು ; ಕಂಗೆಟ್ಟವಳು ; ತಬ್ಬಿಬ್ಬಾದವಳು : 
ಬಾಷ್ಟಾಂಬುವುಂ ಗದ್ಗದಾರಾವಮುಂ ಪೊಣ್ಮೆ ಸಖೀಜನಕ್ಕೆ ನುಡಿದರ್‌ ವಿಭ್ರಾಂತೆಯರ್‌ 
. ಕಾಂತೆಯರ್‌ (ಪುಷ್ಪಪು. ೧೩-೯೭) ; ಪುರುಷಾಂತರವನೇನುವನಟ್‌ಯೆ ವಿಭ್ರಾಂತೆ ನೀನತಿ 
ದಿಟ್ಟತನದಿಂದೊಲ್ಲದಿಹುದೇನು (ಬಸಪು. ೪೦-೨೭). (ವಿಭ್ರಾಂತ * - ಎ) 
ವಿಬ್ರಾಜ (ನಾ). ಕಾಂತಿ ; ಹೊಳಪು ; ಪ್ರಕಾಶ : ಅನೂನ ಮರಕತರತ್ನಭಿತ್ತಿ 
ವಿಭ್ರಾಜದೊಳಾಲಂಬಮಾನ ಮುಕ್ತಾದಾಮಲಂಬೂಷಭೂಷಿತದೊಳ್‌ . . . ಪೊರೆದು 
(ಸುಕುಮು. ೯-೧೭ ವ). (ಸಂ. ವಿಭ್ರಾಜ್‌) 
ಎಬ್ರಾಜಿ (ನಾ). ವ ವಿಭ್ರಾಜ : ಶಶ್ಚದ್ಗುಣಾಂಭೋರುಹವಿಲಸನವಿಭ್ರಾಜಿಯೊಳ್‌ 
. ಸೌಂದರ ಕೇಲೀಹಂಸನಾದಂ ಸುಕವಿಜನಮನೋಮಾನಸೋತ್ತಂಸಹಂಸಂ 
(ಆದಿಪು. ೧೬-೭೫). [ಸಂ.) 
ಎಬ್ರಾಜಿತ (ಗು). ೧. ಹೊಳೆಯುವ ; ಪ್ರಕಾಶಿಸುವ ; ಉಜ್ವಲವಾದ : 
ರಾಜಾಧಿರಾಜಮಸ್ತಕಮಣಿಮಕುಟವಿಬ್ರಾಜಿತಸರೋಜ . . . ಅಷ್ಟಮದಾಂಧನಪ್ಪಾ 
ಜರಾಸಂಧನ ಮುಂದೆ . . . ಜೀವಂಜಸೆ ನೆಟ್ಟನೆ ನೆಲಕೆ ಬೀಳ್ದುರುಳೆ (ನೇಮಿಸಂ. ೧೭-೧೬); 
ರಾಜಮುಖಿ ನೋಡೀ ಸರೋವರದ ಪದ್ಮಿನಿಗೆ ರಾಜಹಂಸಕ್ರೀಡೆ ಪುನ್ನಾಗಕೇಳಿ 
ಎಭ್ರಾಜಿತಮಧುಪಗೋಷ್ಠಿ ಸಂದಪುದು (ಜೈಮಿಭಾ. ೭-೯). (ನಾ). ೨. ಹೊಳಪು ; 
ಕಾಂತಿ ; ಪ್ರಕಾಶ. ೩. ಹೊಳೆಯುತ್ತಿರುವಂಥದು ; ಕಾಂತಿಯುಳ್ಳುದು ; 
ಪ್ರಕಾಶಿತವಾದುದು : ಅಗಣ್ಮಪುಣ್ಮಾರಣ್ಮಶ್ರಮಪುಣ್ಮಶ್ಕೆಲ ಪುಣ್ಮಪ್ರದ 
ಸಮಾಜವಿಭ್ರಾಜಿತಮುಂ . . . ಎನಿಸಿದ ಭರತಕ್ಷೇತ್ರದ ಮಧ್ಮದೊಳ್‌ ಮಧ್ಯದೇಶಮುಂಟು 
(ಜಗವ. ೨-೧ ವ) ; ಆ ಮಹಾವನಂ . . . ಗಗನಮಂಡಲದಂತೆ ಜುಳ್ಸಾಕೀರ್ಣಮುಂ 
ಕುಟಜಕುಜವಿಭ್ರಾಜಿತಮುಂ (ಚಂದ್ರಪು ೫-೫೨ ವ). ೪, ಕಾಂತಿಯಿಂದ ಕೂಡಿದ ವ್ಯಕ್ತಿ; 
ಶೋಭಿಸುವವನು : ಭರತಯತಿಪತಿ . . . ಅಮ್ಕತಕರಧವಲೈಕಚ್ಛತ್ರಚಾಮರ 
ಚತುಷ್ಟಯವಿಭ್ರಾಜಿತನುಂ . . . ಆಗಿ (ಆದಿಪು. ೧೬-೭೪ ವ). [ಸಂ] 
ಎಭ್ರಾಜಿಸು (ಕ್ರಿ). ಹೊಳೆ ; ಪ್ರಕಾಶಿಸು ; ರಾರಾಜಿಸು : ವಿಭ್ರಾಜಿಸುವ 
ಮಹಿಮೆಯುಳ್ಳಕ್ಷಯಕ್ರೀಯೊಳಾತಂ ನೆರೆದ೦ (ಧಮಾಮೃ. ೬-೨೩೩) ; ಪಿರಿದುಂ ಸೊಗಯಿಪ 
ಬುದ್ದುದದಿಂದಂಬುಧಿ ವಿಭ್ರಾಜಿಸಿತು (ಜಯಕಾ. ೧-೩೦). [ವಿಭ್ರಾಜ *- - ಇಸು) 
ವಿಮಂಡಿತ (ಗು). ಅತಿಶಯವಾಗಿ ಅಲಂಕರಿಸಲ್ಪಟ್ಟ ; ಚೆನ್ನಾಗಿ ಶೃಂಗರಿಸಿದ: 
ದಂಡಧರಂಬೊಲಿರ್ದಂ . . . ಪ್ರಭಾಮಂಡಲನೆತ್ತಿ ಚಂಡಭುಜದಂಡವಿಮಂಡಿತ 
ಮಂಡಲಾಗ್ರಮಂ (ಪಂರಾಮು. ೪-೧೭೭). [ಸಂ.] 
ವಿಮಗ್ನ (ಗು). ತಲ್ಲೀನನಾದ ; ಮಗ್ನನಾದ ; ತನ್ನಯಗೊಂಡ. 
ಎಮಗ್ನಗೋಷ್ಠಿ ೫ತಲ್ಲಿನರಾದವರ ಗೋಷ್ಠಿ ; ತನ್ಮಯತೆಯನ್ನು 
ಹೊಂದಿದವರ ಸಭೆ : ತನು ಮನಂ ಧನವೆಂಬವಂ ವಂಚನೆಗಳಿಲ್ಲದೆ ಕೊಟ್ಟು ರಸಿಕದಿ 
ಮನಸು ಕರಗಿಸಿ ಮೇಳರಾಗಿ ವಿಮಗ್ನಗೋಷ್ಠಿಯಲ್ಲಿ ಅನುನಯದೊಳೊಂದಿಪ್ಪ 
ಜಂಗಮದನುಭವಂಗಳೊಳಿಪ್ಪೆವಗಲದೆ (ಬಸಪು. ೧೨-೩೦). (ಸಂ.) 


ಎವಮತ 


ಎಮತ (ಗು). ೧. ಅಭಿಪ್ರಾಯಭೇದದಿಂದ ಕೂಡಿದ ; ಭಿನ್ನಾಭಿಪ್ರಾಯದ. 
೨. ಹೊಂದಿಕೆಯಿಲ್ಲದ ; ಸಾಮರಸ್ಕವಿಲ್ಲದ. ೩. ಕಡೆಗಣಿಸಿದ ; ಉಪೇಕ್ಷಿಸ 
ಲ್ಪಟ್ಟ. ೪. ಅಸ್ಪಷ್ಟವಾದ ; ಸಂದೇಹಾಸ್ಪದವಾದ. (ನಾ). ೫. ವಿರುದ್ಧವಾದ 
ಅಭಿಪ್ರಾಯವುಳ್ಳವನು. ೬. ವಿರೋಧಿ ; ಶತ್ರು. ೩. ಅನ್ಯಮತ ; ಬೇರೆಜಾತಿ. 

[ಸಂ.) 

ಎಮತಿ (ನಾ). ೧. ಭಿನ್ನಾಭಿಪ್ರಾಯ : ಮತಿವಂತರಿಗುಂ ತಾಂ ಸಂತತಮವಿದಿತ 
ತತ್ತ್ವಮಾಗಿ ವಿಮತಿಯನಾಂತಾ ನುತಕಾವ್ಮ್ಯದ ಧವನಿಯೆಂಬೊಂದು ತೆರಂ ಸಲೆ 
ವಿವೃತಮಾಯ್ತದಿಂತೀ ಪರಿಯಿಂ (ಧ್ಶನ್ಮಾಲೋ. ೨೦೮). ೨. ದಡ್ಡತನ ; ಮೂರ್ಬ್ಮತನ. 
೩. ದಡ್ಡ ; ಮೂರ. (ಸಂ) 

ವಿಮದ (ನಾ). ಅಹಂಕಾರವಿಲ್ಲದವನು ; ಮದರಹಿತನಾದವನು : 
ಕಾಂಚನಪೀಠಾಧಿಷ್ಠಿತ ನೀಂ ಚಿರ ಪೇಟ್‌ಂತು ಸರ್ವವಿದನ್ಕೆ ವಿಮದಾ (ಜನಾಲೆ. ೧೮-೧೮). 

[ಸಂ.) 

ವಿಮನ (ನಾ). ೧. ದುಃಖದಿಂದ ಕೂಡಿದವನು ; ಖಿನ್ನಮನಸ್ಕನಾದವನು. 
೨. ದಿಗ್ಬೃಮೆಹೊಂದಿದವನು ; ಭ್ರಾಂತಿಗೊಂಡವನು. ೩. ಕೆಟ್ಟಮನಸ್ಸುಳ್ಳ 
ವನು ; ದುಷ್ಟ : ""ವಿಮನಂ ದುರ್ಮುನ(ನಹೀನ)ಮನನುದ್ಯುಕ್ತಂ'' 
(ವಸ್ತುಕೋ. ೯೯-೮). (ಸಂ. ವಿಮನಸ್‌] 

ವಿಮನಸ್ಕ (ನಾ). ೧. ದುಃಖಿತನಾದ ವ್ಯಕ್ತಿ ; ಖನ್ನಮನಸ್ಕನಾದ ವ್ಯಕ್ತಿ : 
""ಸೋತ್ಕಂತ0ಂ ಕರಮುನ್ಮನನುತ್ಯಂ ವಿಮನಸ್ಕ ಮತ್ತವಳನವನಕ್ಕುಂ'' 
(ವಸ್ತುಕೋ. ೧೧೪-೨೬). ೨. ಬೇರೆಯ ಕಡೆಗೆ ಮನಸ್ಸುಳ್ಳ ವಕ್ತಿ ; 
ಅನ್ಯಮನಸ್ಕವ್ಯಕ್ತಿ : "ಸ್ನೇಹಿತೆಯ ಮನೆಗೆ ಹೋಗಿದ್ದೆ ಅಂದರಾಯಿತು' ಎಂದು ಅವಳು 
ವಿಮನಸ್ಕಳಾಗಿ ಹೇಳಿದಳು (ರೂಪಸ. ೬೪). ೩. ದಿಗ್ಭಾಂತನಾದ ವ್ಯಕ್ತಿ. 
೪, ಅಸಮಾಧಾನ ಹೊಂದಿದವನು. [ಸಂ] 

ಎಮರ್ದ (ನಾ). ೧. ಜಜ್ಜುವಿಕೆ ; ಪುಡಿಮಾಡುವಿಕೆ. ೨. ಉಜ್ಜುವಿಕೆ ; ತಿಕ್ಕುವಿಕೆ; 

 ತೀಡುವಿಕೆ. ೩. ಪರಿಮಳದ್ರವ್ಮಗಳನ್ನು ನುಣ್ಣಗೆ ಮಾಡುವುದು, 
--ಚೂರ್ಣಿಸುವುದು : ""ಪರಿಮಳಂ ವಿಮರ್ದಂ ಕ್ಟೋದಂ'' (ವಸ್ತುಕೋ. ೧೧೩-೧೭). 
೪. ಸಂಪರ್ಕ ; ಸ್ಪರ್ಶ. ೫. ನಾಶಮಾಡುವುದು ; ಹಾಳುಮಾಡುವುದು. 
೬. ಕದನ ; ಯುದ್ಧ. ೭೬. ಗ್ರಹಣ. [ಸಂ.) 

ವಿಮರ್ದಿತಕರಣ (ನಾ). [ಕಾಮಶಾ] ಒಂದು ವಿಧವಾದ ರತಿಬಂಧ : ಸ್ವೀ 
ಕುಳ್ಳಿರ್ದಿರೆ ಪುರುಷನಿದಿರ್ಮೊಕಮಾಗಿ ಅವಳ ಬದಿಗಳ ಠಾವಂ ತಕ್ಕಿಸಿಕೊಂಡು ತನ್ನ 
ತಿಗಮಂ ಹಲವು ಬಾರಿ ತಿರುಪುತಲ್ಲಾಡುತ್ತ ಈ ಪರಿಯಲ್ಲಿ ಹಲವು ಬಾರಿ ಮಾಡಿದೊಡೆ 
ವಿಮರ್ದಿಶಕರಣಂ (ಕಾಮಶಾ. ೨೩೬). [ಸಂ.] 

ವಿಮರ್ದಿಸು (ಕ್ರಿ). ನಾಶಮಾಡು ; ಅಳಿಸು : ಪುದಿದಿರೆ ಕೆಂಪು ನಿನ್ನ 
ನಯನಂಗಳೊಳನ್ಮರ ರಕ್ತದಿಂದೆ ಮಾಯದೆ . . . ಉಣ್ಣೆ ಬೆಮರ್‌ ಕಪೋಳದೊಳ್‌ 
ಮದವದರಾತಿಕಾಂತೆಯರ ಲೋಚನವಾರಿಗಳಿಂ ಕಪೋಳಪತ್ರದ ಸಿರಿಯಂ ವಿಮರ್ದಿಸದೆ 
ಮಾಣ್ಪವನಲ್ತೆ ರಸಾಧಿನಾಯಕಾ (ಪಾರ್ಶ್ಶಪು. ೨-೧೭). (ವಿಮರ್ದ + - ಇಸು) 

ವಿಮರ್ಶ (ನಾ). ೧. ಗುಣದೋಷಗಳ ಪರಿಶೀಲನೆ, -- ತುಲನೆ ; ವಿಮರ್ಶೆ. 
೨. ಸಂಶಯ ; ಅನುಮಾನ ; ಎತರ್ಕ. ೩. ವಿವೇಚನಾಶಕ್ತಿ ; ತಿಳಿವಳಿಕೆ. 
೪. [ಶೈವ] ""ವಿಮರ್ಶವೆಂದರೆ ಬೇಧಾಭೇದಗಳನ್ನು ತನ್ನಲ್ಲಿಯೇ 
ಸ್ಫುರಿಸಿಕೊಳ್ಳುವ ಶಕ್ತಿಯುಳ್ಳ ಸ್ವಸ್ತ್ರರೂಪಪರಾಮರ್ಶ'' (ಭಾರದ. ೨೧೧). ೫. 
ಶಿವಶಕ್ತಿಗಳ ಸ್ವಾಭಾವಿಕಕ್ರಿಯೆ : ಶಿವಶಕ್ತಿಗಳು ಪ್ರಪಂಚವನ್ನು ಸೃಷ್ಟಿಸುವುದರಲ್ಲಿ 
ಪ್ರಕಾಶ ಮತ್ತು ಸ್ವಾಭಾವಿಕಕ್ರಿಯೆಗಳ ರೂಪವಾಗಿ ಸೇರುವುವು. ಈ ಸ್ವಾಬಾವಿಕಕ್ರಿಯೆಗೆ 
ವಿಮರ್ಶ ಎಂದು ಹೆಸರು (ಭಾತತ್ತ್ವ. ೬೩೮). ([ಸಂ.) 

ವಿಮರ್ಶಕ (ನಾ). ೧. (ಸಾಹಿತ್ಯ, ಕಲೆ ಮುಂತಾದುಮುಗಳ) 
ಗುಣದೋಷಗಳನ್ನು ಪರೀಶೀಲಿಸುವವನು, --ವಿವೇಚಿಸುವವನು : ಥೇಲಿಸ್ಸನ 
“ಅಪ್‌' ತತ್ತ್ವವು ಜಡದ್ರವ್ಯವೆ, ಚೇತನಾತ್ಮಕವೆ ಎಂಬ ವಿಷಯದಲ್ಲಿ ವಿಮರ್ಶಕರಲ್ಲೇ 
ಎಪ್ರತಿಪತ್ತಿ ಇದೆ (ಬುಕ್ಷಾರ. ೭ ಪೀಠಿಕೆ) ; ಕಲಾಕೃತಿಯ ಯೋಗ್ಯತೆಯನ್ನು ನಿರ್ವಿಕಾರನಾಗಿ 


೭೯೩೪ ವಿಮಲ 


ನಿರ್ಣಯಿಸಿ ವಿಮರ್ಶಕನು ಅದಕ್ಕೆ ಉಚಿತಸ್ಥಾನವನ್ನು ತೋರಿಸುತ್ತಾನೆ. 
ಉತ್ತಮವಿಮರ್ಶಕನಲ್ಲಿ ಈ ಶಾಸ್ತ್ರೀಯದೃಷ್ಟಿ ಬಹುಪ್ರಮುಖವಾಗಿ ಕಂಡುಬರುತ್ತದೆ 
(ನವ್ಮಕಾ. ೫). [ಸಂ] 
ವಿಮರ್ಶನ (ನಾ). ೧. ಗುಣದೋಷಗಳ ಪರಿಶೀಲನೆ ; ವಿಮರ್ಶೆ : ವಿಮರ್ಶನ 
ಎಂದರೆ ಪರೀಕ್ಷಾ (ಛಾತತ್ತ್ವ. ೬೩೬). ೨. ಜ್ಞಾನ ; ತಿಳಿವಳಿಕೆ. [ಸಂ.] 
ವಿಮರ್ಶನಪ್ರಜ್ಞೆ (ನಾ). ಗುಣದೋಷಗಳನ್ನು ಪರಿಶೀಲಿಸುವ ಜ್ಞಾನ,- 
ತಿಳಿವಳಿಕೆ : ಮನುಷ್ಯನಲ್ಲಿ ವಿಮರ್ಶವನಪ್ರಜ್ಞೆ ಬೆಳೆದಂತೆಲ್ಲ ಬದುಕು 
ಅರ್ಥಪೂರ್ಣವಾಗುತ್ತದೆ (ರೂಢ). (ಸೆಂ. ವಿಮರ್ಶನಪ್ರಜ್ಞಾ] 
ವಿಮರ್ಶನಾಸಕ್ತಿ (ನಾ). ಗುಣದೋಷಪರಿಶೀಲನೆಯಲ್ಲಿ ಇರುವ ಆಸಕ್ತಿ ; 
ವಿಚಾರಪರತೆ : ಅಪರೋಕ್ಷವಾದ ಆತ್ಮಾನುಭೂತಿಯನ್ನು . . . ತಿಳಿದು ನೋಡುವ 
ವಿಶೃಂಖಲಾವಿಮರ್ಶಾಶಕ್ತಿ ಮತ್ತು ವಿಮರ್ಶನಾಶಕ್ತಿ ಕ್ರಿ. ಪೂ. ಆರನೆಯ ಶತಮಾನದ 
ಸುಮಾರಿಗೆ ಆರಂಭವಾಗಿರಬೇಕು (ಭಾರದ. ೧೨೧). (ಸಂ. 
ವಿಮರ್ಶಶಕ್ತಿ (ನಾ). [ಶೈವ] ಪರಮಾತ್ಮನ ಸ್ವಾನಂದಾನುಭವ : ಪರಮಾತ್ಮನು 
ಪ್ರಳಯಕಾಲದಲ್ಲಿ ವಿಶ್ವವನ್ನು ತನ್ನೊಳಗೆ ಅಡಗಿಸಿಕೊಂಡು ಏಕಾಂತವಿಶ್ರಾಂತನಾಗಿ 
ಆತ್ಮಾರಾಮನಾಗಿರುವವನು . . . ಈ ಸ್ವಾನಂದಾನುಭವವನ್ನು ವಿಮರ್ಶಶಕ್ತಿಯೆಂದು 
ಅನುಭವಿಗಳು ಕರೆಯುತ್ತಾರೆ (ಶಎ ೨೪). (ಸಂ.) 
ಎಮರ್ಶಿಸು (ಕ್ರಿ). (ಸಾಹಿತ್ಯ, ಕಲೆ ಮುಂತಾದುವುಗಳ) ಗುಣದೋಷಗಳನ್ನು 
ಪರಿಶೀಲಿಸ, - ಚರ್ಚೆಮಾಡು, - ವಿಮರ್ಶೆಮಾಡು : ಆಗೀಗ ಪ್ರಕಟವಾಗುತ್ತ 
ಹೋಗುವ ಗ್ರಂಥಗಳನ್ನು ಮಾಸಿಕಗಳಲ್ಲಿ ವಿಮರ್ಶಿಸುವುದು ಸುಲಭ (ನವ್ಮಕಾ. ೯) ; 
ಅವರಿಬ್ಬರೂ ಆಗ ಖ್ಯಾತಿಪಡೆದಿದ್ದ ಪಂಡಿತೋತ್ತಮರ ಗುಣಾವಗುಣಗಳನ್ನು 
ವಿಮರ್ಶಿಸುತ್ತಾ ಸಂಭಾಷಣೆ ನಡೆಯಿಸಿದರು (ಚೆಂಗಾಳ್ಮ. ೬೦). 
(ವಿಮರ್ಶನ 4 - ಇಸ್ಸು] 
ವಿಮರ್ಶೆ (ನಾ). ೧. ಗುಣದೋಶಪರಿಶೀಲನೆ ; ವಿವೇಚನಾಪರವಾದ ಟೀಕೆ: 
ವಾದ ವಿವಾದಗಳ ತಕ್ಕಡಿಯಲ್ಲಿ ತೂಗಾಡುವ ಈ ವಿಷಯದ ವಿಮರ್ಶೆ ಮುಂದೆ ಬರುತ್ತದೆ 
25) (ದ್ರಾಎಎ. ೪೫. ೨. ತಜ್ಞರು ಮಾಡುವ ಕಲೆ, ವಿಜ್ಞಾನ ಮೊದಲಾದ 
| ಬೌದ್ದಿಕಪ್ರಕಾರಗಳ ರಚನೆಗಳ ಗುಣದೋಷಪರಿಶೀಲನೆ. ೩. ಸಾಹಿತ್ಯ 
ಪ್ರಕಾರಗಳಲ್ಲಿ ಒಂದು ; ಕಾವ್ಯ, ಸಾಹಿತ್ಯಕೃತಿಗಳ ಗುಣದೋಷಪರಿಶೀಲನೆ 
| ಯನ್ನೊಳಗೊಂಡ ಸಾಹಿತ್ಯ : ಸಾಹಿತ್ಯಸೃಷ್ಟಿಯು ಇಂದು ನಮ್ಮಲ್ಲಿ ವಿಪುಲ, ಆದರೆ 
| ಅದರ ಜೊತೆಯಾಗಿ ವಿಮಶೆಯು ಬೆಳೆದುಬಂದಿಲ್ಲ (ನವ್ಮಕಾ. ೭). (ಸಂ. ವಿಮರ್ಶ] 
30| ವಿಮಲ, ವಿಮಳ (ಗು). ೧. ನಿರ್ಮಲವಾದ ; ಶುಭ್ರವಾದ ; ಸ್ವಚ್ಛವಾದ : 
ವಿಮಲತರಸ್ಪಟಿಕಮರೀಚಿಮಯಂ . . . ಸಮಚತುರಸ್ರದ ಸಂಸ್ಥಾನ ಮನೋಹರಮೂರ್ತಿ 
ಸಹಜಮಣಿಗಣಭೂಷಂ (ಶಾಂತೀಶ್ವ. ೯-೫೩). ೨. ಸ್ಪಷ್ಟವಾದ ; ವಿಶದವಾದ. ೩. 
ಶುದ್ಧವಾದ ; ಅಪ್ಪಟ ; ಅಚ್ಚ : ವಿಮಲಸ್ವರ್ಣಮಯಂ ಕನನ್ಮಣಿಮಯಂ 
ಶೋಭಾಮಯಂ ತಾನೆನಲ್ಕೆ ಮಯಂ ವಿಸ್ಮಯಮಾಗೆ ಮಾಡಿದ ಸಭಾವಿಸ್ತಾರಮಂ 
(ಜಗವ. ೧-೭). ೪. ನಿಷ್ಕಳಂಕವಾದ ; ಪವಿತ್ರವಾದ; ಶ್ರೇಷ್ಠವಾದ: ವಿಮಲಶ್ರೀಶ 
ಸರಸ್ವ್ಪತೀನಿಳಯಂ ಕೀರ್ತಿಶ್ರೀವಧೂಕಾಂತ ಗೌತಮಗೋತ್ರಾಂಬುಜಮಿತ್ರ ನಿನ್ನನ್ನರಂ 
ಕಂಡೆನಿಲ್ಲ (ಪಂಚತಂ. ೩೧೧-೧೪) ; ವಿಮಲಯಶೋವಿಶುದ್ಧಮಣಿಯಂ ಪಡೆಯಲೈ 
ಪಯೋಧಿವೇಲೆಯಂ ಕ್ರಮದೊಳೆ ದಾಂಟಿ ನಿರ್ಮಲದಯಾರಸಸಮುದ್ರಮನೀ 
ಕಥಾಸಮುದ್ರಮನೊಳಪೊಕ್ಕು ನಿರ್ವಹಿಸುವೆನ್ನ ಕವಿತ್ವಬಹಿತ್ರಯಾತ್ರೆಗೇನಮರ್ದುದೊ 
ಕರ್ಣಧಾರವಿಭವೋನ್ನತಿ ಭವ್ಮಜನಕ್ಕಿದೆಂತೆನಲ್‌ (ಮಲ್ಲಿಪು ೧-೩೮). ೫. ಬಿಳಿಯದಾದ; 
ಶ್ವೇತವರ್ಣದ. (ನಾ). ೬. ನಿರ್ಮಲವಾದುದು ; ಶುದ್ಧವಾದುದು : 
""ಅನಾವಿಲಂ ವಿಶದಮುಜ್ವಲಮೆನಲು ವಿಮಲಮಕ್ಕು'' (ಮಂಗರಾ. ೯-೨೯). 
೭. ಪವಿತ್ರವಾದುದು ; ಶ್ರೇಷ್ಠವಾದುದು. ಆ. ಚಿನ್ನದ ಮುಲಾಮು ಹಾಕಿದ 
ಬೆಳ್ಳಿಯ ರೇಕು,- ತಗಡು. ೯. [ಶೈವ] ಇಪ್ಪತ್ತೆಂಟು ಶಿವಾಗಮಗಳಲ್ಲಿ 
ಒಂದು : ಕಾಮಿಕ, ಯೋಗಜ, ಅಚಿಂತ್ಯ . . . ಮಕುಟ, ವಿಮಲ, ಚಂದ್ರಜ್ಞಾನ, ಬಿಂಬ 
- ಕಿರಣ, ವಾತುಲಗಳೆಂಬ ಇಪ್ಪತ್ತೆಂಟು ಶಿವಾಗಮಗಳು (ಭಾರದ. ೭೨). 


10 


ವಿಮಲಗುಣ 


೧೦. [ದ್ವೈತ] ವೈಖಾನಸಾಗಮದ ನಾಲ್ಕು ಪ್ರಭೇದಗಳಲ್ಲಿ ಒಂದಾದ | 
ಸಂಹಿತೆಯ ಎಂಟು ಆಗಮಗಳಲ್ಲಿ ಒಂದು : ಮರೀಚಿಮಹರ್ಷಿಪ್ರೋಕ್ತವಾದ 
ಜಯ (ಆದಿ), ಆನಂದ . . , ವಿಜಿತ, ವಿಮಲ, ಕಲ್ಪಗಳೆಂಬ ಎಂಟು ಆಗಮಗಳು 
""ಸಂಹಿತೆ'' ಗಳೆಂದೂ . . . ಪ್ರಖ್ಶಾತವಾಗಿವೆ (ಭಾರದ. ೭೪). ೧೧. [ಜೈನ] 
ಇಪ್ಪತ್ನಾಲ್ಕು ಮಂದಿ ತೀರ್ಥಂಕರರಲ್ಲಿ ಹದಿಮೂರನೆಯ ತೀರ್ಥಂಕರ : |5 
ವೃಷಭ ಅಜಿತ ಸಂಭವ . . . ವಿಮಲ![ಪಾಠಾಂ. ೪] ಅನಂತ ಧರ್ಮ ಶಾಂತಿ... ನಮಿ 
ನೇಮಿ ಪಾರ್ಶ್ವ `ವರ್ಧಮಾನರೆಂಬಿಪ್ಪತ್ತು. ನಾಲ್ವರ್‌ ತೀರ್ಥಕರರ್‌ (ಚಾವುಂಪು ೪೦೨). 
೧೨. (ಬೌದ್ಧ) ಸಂನ್ಕಾಸಿ. ವಿಮಳ : ೧. ವಿಮಳತರ ಗಗನಮಂಡಳದ 
ಮಧ್ಯದೊಳ್‌ ನೆಗೆದು ಶಬಳಮೋಘೋತ್ಕರದೊಪ್ಪಮನಪ್ಪುಕೆಯ್ದುದಾ ಸೃಟಿಕಮಯ 
ಪ್ರಾಕಾರದೊಳಗೆ ಮಣಿಗೃಹನಿವಹಂ (ಚಂದ್ರಪು. ೧೧-೬೭). ೪. ನಿನ್ನಾ ವಿಮಳ 
ಯಶೋವಿಧುವೆಂಬುದು ಕಮನೀಯಂ: ಶ್ಲೇಷರೂಪಕಾಲಂಕಾರಂ (ಕಎರಾ. ೩-೨೧); 
ಸಂಗಿಯಲ್ಲದ ವಿಮಳಪರಮಾತ್ಮಂಗೆ ಲೀಲೆಯೊಳಾಯ್ತು ಮಾಯಾಸಂಗವು (ಬವ್ಮಾದ್ರೋ. 
೩-೬೭). ೫. "ವಿಮಳಾಬ್ದ' ಪರಾ. ೬. ""ಎಮಳಂ, ವಿಶದಂ, ವೀಧ್ರಂ, ಉಜ್ವಳಂ, 
ಅನಾವಿಲಂ - ಈ ೫ ನಿರ್ಮಳಮಪ್ಪ ವಸ್ತು'' (ಹಲಾಯು. ೨೨-೧೩೨). ಹಿ. ವಿಮಳ 
ಮಿದೆನಿಸುವ ಜೈನಾಗಮಮಂ ನೀಮಚೆದುಮಳಾ್‌ಯದೆಗ್ಗರ ತೆಅದಿಂ ರಮಣೀಯಮೆಂದು |15 
ರಾಜ್ಯಕ್ರಮಕ್ಕೆ ಬೆಚ್ಚಲ್ಲದೆಳಸಲಪ್ಪುದೆ ಮನದೊಳ್‌ (ಧರ್ಮಾಮ್ಯ. ೧೦-೮೬). ೧೧. ಪದಿ 
ಮೂಜನೆಯ ಜಿನಂ ಸಮ್ಮದಮಂ ನಮಗೀಗೆ ವಿಮಳತೀರ್ಥಾಧೀಶಂ (ಬಾಧಪು. 

೧೬-೬೪). ೫, ೧೧ : ವದನಂ ಚಂದ್ರಪ್ರಭಂ ವಿಕ್ರಮಭುಜಮಜಿತಂ ಪಾಣಿ ಪದ್ಮಪ್ರಭಂ 
ಸಂಪದಮೆಂದುಂ ವರ್ಧಮಾನಂ ಗುಣತತಿ ವಿಮಳಂ . . . ತಾನದಲ್‌ೌಂ ಪ್ರತ್ಯಕ್ಷ 
ತೀರ್ಥೇಶ್ವರನೆನೆ ನೆಗಟ್ಹಂ ಪದ್ಮನಾಭಪ್ರಧಾನಂ (ಅರ್ಥನೇ. ೧-೪೩). ೧೩. [ಜೈನ] 
ಕುಲಪರ್ವತಗಳ ಕೂಟ ಅಥವಾ ಶಿಖರಗಳಲ್ಲಿ ಒಂದು : ತತ್ಕುತ್ಕೀಲದ 
ಪ್ರಾಗ್ನಿಗ್ನೇಶದಮೋಘ ಸುಪ್ರಬುದ್ಧ ರುಂದ್ರ ವಿಮಳ ರುಚಕ ರುಚಕೋತ್ತರ 
ಚಂದ್ರಸುಪ್ರತಿಷ್ಠಮೆಂಬ ಕೂಟಾಷ್ಟಕಂಗಳೊಳ್‌ ರಮಿಯಿಸುವ . . . ಎಣ್ಣರುಂ 
ದಿಗಂಗನೆಯರಂ (ಆದಿಪು. ೬-೩ ವ) ೧೪. ಅರುವತ್ತುಮೂರು ಇಂದ್ರಕಗಳಲ್ಲಿ 
ಒಂದು : ೧. ಖತು ೨. ವಿಮಳಂ. . . ೬೨. ಆದಿತ್ಯಂ ೬೩. ಸರ್ವಾರ್ಥಸಿದ್ಧಿ ಎಂದಿವು |25 
ಅನುಕ್ರಮದಿಂ ಅಜುವತ್ತಮೂಟು ಇಂದ್ರಕಂಗಳ ಪೆಸರ್ಗಳ್‌ (ತತ್ತೃಪ್ರ ೨೧೩)._ 

(ಸಂ.] 

ವಿಮಲಗುಣ, ವಿಮಳಗುಣ (ನಾ). ಪರಿಶುದ್ಧವಾದ ಗುಣ, - ಚಾರಿತ್ರ್ಯ : 
ವಿಮಲಗುಣಗಣಮನೊಕ್ಕುತ್ತಮಧರ್ಮಮನೊಲ್ಲದಧಿಕಪಾಪಂ ಶೂನ್ಮಾಗಮಮಂ 
ಪೊರ್ದಿದಂ (ಧರ್ಮಾಮೃ. ೧೧-೧೬೦). ವಿಮಳಗುಣ : ವಿಮಳಗುಣಪ್ರಕಟನದತ್ತಮನಸ್ಮಂ 
ಖಚರನಿಂದುದೆಂತಂತಿರೆ ರಾಗಮನಾಗಳೆ ನೂಂಕಿ ಸದ್ದೃತ್ತಮನುತ್ತಮನೊಲ್ಲು 
ಮೆಚೆಯಲುದ್ಕತನಾದಂ (ಪಾರ್ಶ್ವಪು. ೬-೪೦). (ಸಂ. ‘; 

ವಿಮಲತೆ, ವಿಮಳತೆ (ನಾ). ನಿರ್ಮಲವಾಗಿರುವಿಕೆ ; ಪರಿಶುದ್ಧವಾಗಿರುವಿಕೆ: 
"ವಿಮಲತೆವೆಜು' ಪರಾ. ವಿಮಳತೆ : "ವಿಮಳತೆವೆಜು' ಪರಾ. 

[ಸಂ. ವಿಮಲತಾ] 

ವಿಮಲತೆವೆಖ, ವಿಮಳತೆವೆಜು (ಕ್ರಿ). ನಿರ್ಮಲತೆಯನ್ನು ಹೊಂದು ; 
ಪರಿಶುದ್ಧತೆಯನ್ನು ಪಡೆ : ವಿಮಲತೆವೆತ್ತು ಬಿತ್ತರಿಸುವುತ್ಕಳಿಕಾವಳಿಯಿಂ ಪೊದಲ್ತ 
ವಿದ್ರುಮಕಮನೀಯದಿಂ . . . ಶಿಖಿಸಮನ್ನಿತದಿಂ ನೆಗಟ್ಟೆಂತು ಸಂತತಂ ಪ್ರಮದವನಂ 
ಕರಂ ನೆನೆಯಿಸುತ್ತೆಸೆದತ್ತಮೃತಾಂಬುರಾಶಿಯಂ (ಶಾಂಶೀಶ್ವ. ೧-೧೩೯). ವಿಮಳತೆವೆಲು: 
ವಿಮಳತೆವೆತ್ತ ಚಿತ್ರಮತಿಯಾಸ್ಮಮಯೂಖಮನುರ್ವಿ ತೋಲೆಸುತ್ತಮೆ ನಡೆನೋಡೆ 
ಕಲ್ಪಳಖಿಳಶ್ರುತಿನಾದಮನಾದಮಾಲಿಸುತ್ತಮೆ ... . ಕುಸುಮಾವಳಿದೇವಿ ವಿಶಾಲಲೀಲೆಯಿಂ 
(ಕುಸುಮಾ. ೧೨-೩೫); ವಿಮಳತೆವೆತ್ತ ನಿನ್ನಯ ವಚಸ್ಸುಧೆಯಂ ಸುಮನಶ್ಚಕೋರಚಕ್ರಮ 
ನೊಲಮುಣ್ಮೆ ತುಷ್ಟಿವಡಿಸೆಂದು ವಿನೇಯಜನಂಗಳಿಂತು ಸತ್ತಮದದೆ ಪೇಟೆ 
(ಶಾಂಕೀಶ್ವ. ೧-೬೪). ([ವಿಮಲತೆ + ಪೆಯ) 

ವಿಮಲಮತಿ (ನಾ). ೧. ಪರಿಶುದ್ಧವಾದ ಬುದ್ದಿ ; ನಿರ್ಮಲವಾದ 
ಜ್ಞಾನ. ೨. ಪರಿಶುದ್ಧವಾದ ಮನಸ್ಸು ; ನಿರ್ಮಲವಾದ ಹೃದಯ. 


10 


40 


45 


೭೯೩೫ 


ವಿಮಾನ 


೩. ಪರಿಶುದ್ಧವಾದ ಬುದ್ಧಿಯುಳ್ಳ ವ್ಯಕ್ತಿ. ೪. ಪರಿಶುದ್ಧವಾದ 
ಬುದ್ದಿಯುಳ್ಳುದು : ಬಹುವ್ರೀಹಿಗೆ- ಅವರ್‌ ವಿಮಲಮತಿ, ಅವಳ್‌ ವಿಮಲಮತಿ, 
ಅದು ವಿಮಲಮತಿ (ಶಮದ. ೮೯ ಪ್ರಯೋ). (ಸಂ.] 

ವಿಮಲಸಹಣಿ (ನಾ). ಶ್ರೇಷ್ಠನಾದ ಕುದುರೆದಳದ ಮುಖಂಡ : ಧುರವನವ 
ಸಾಗಿಸದಿರೆ ತುರಗವಾವೆಡೆ ಪಟ್ಟಸಹಣದ ಹಿರಿಯ ಸಹಣದ ವಿಮಲಸಹಣಿ [ಪಾಠರಾಂ. ಣ] 
ಗಳವರ ಕರೆಯೆನುತ ಧುರಧುರಂಧರರೊರಲಿದರು (ಕುವ್ಮಾಧೀ. ೪-೪೩). 

[ವಿಮಲ # ಸಹಣಿ, (ಆ ಸಾಹಣಿ)] 

ವಿಮಲಸ್ವಾಂತ (ನಾ). ನಿರ್ಮಲವಾದ ಅಂತಃಕರಣವುಳ್ಳವನು : ಪುರಾಂತಕ 

ಧ್ಯಾನದಲಿ ವಿಮಲಸ್ವಾಂತನೇಕಾಗ್ರದಲಿ ಭಜಿಸಿದನಿಂದುಶೇಖರನ (ಕುವ್ಮಾಅ. ೨೨-೪೩). 
[ಸಂ.] 

ವಿಮಲಿತ (ಗು). ಸ್ವಚ್ಛವಾದ ; ನಿರ್ಮಲವಾದ : ವಿಮಲಿ [ಪಾಠಾಂ. ಳಿತ 
ಶ್ರೀಕಾರದಾಕಾರಮನೆಣಿಕೆಗೊಳ್ಳದೆ ಮಿಟುಗುವುವು ಕುಮುದದಳಲೋಚನೆಯ ಕರ್ಣಂಗಳು 
ಪೊಸತಿವೆನಿಸಿ (ಬಸಪು ೪-೨೭). (ಸಂ.] 

ವಿಮಲೆ (ನಾ). ೧. ನಿಷ್ಕಳಂಕಳಾದ ಹೆಂಗಸು ; ಪರಿಶುದ್ಧಳಾದ ಸ್ತ್ರೀ. 
೨. ಒಂದು ಬಗೆಯ ಸಸ್ಮ ; ಚರ್ಮಕಷೆ : "“ಸಪ್ತಲಾ, ವಿಮಲಾ, ಸಾತಲಾ, 
ಭೂರಿಫೇನಾ, ಚರ್ಮಕಷಾ - ೫ ಸಮ್ಮಗಾರಯೆಂಬುವದು, ಸಂಬರೇಣಿ'' 
(ಸಿದ್ಧಾಂತಿ. ೧೪೫). [ಸಂ. ವಿಮಲಾ] 

ವಿಮಳ "ವಿಮಲ' ನೋ. 

ವಿಮಳಗುಣ 'ವಿಮಲಗುಣ' ನೋ. 

ವಿಮಳತೆ "ವಿಮಲತೆ' ನೋ. 

ವಿಮಳತೆವೆಜು "ವಿಮಲತೆವೆಯಿ' ನೋ. 

ವಿಮಳಾಬ್ದ (ನಾ). ೧. ಬಿಳಿಯತಾವರೆ. ೨. ನಿರ್ಮಲನಾದ ಚಂದ್ರ. ೧, ೨ : 
ವಿಮಳಾಬ್ದವಿಭವಂ ನಭದೊಳಂ ನಳಿನಿಯೊಳಂ ಗೋಸಮೃದ್ಧಿ ಗೋಕುಲದೊಳಂ 
ಮಾರ್ತಂಡಮಂಡಳದೊಳಂ (ಜಗವಿ. ೪-೭೫ ವ). [ಸಂ. ವಿಮಲಾಬ್ದ) 

ಎಮಳಿನ (ಗು). ೧. ನಿರ್ಮಲವಾದ ; ಸ್ವಚ್ಛವಾದ : ವಿಮಳಿನದುಗ್ವಚ್ಛಟೆಯಾ 
ಕ್ರಮದಿಂದಂ ಸವನಸಮಯದೊಳ್‌ ಪುದಿದಪುದೆಂದಮರ್ದಿರೆ ಪೇಟ್ವಂತೆ ಸನತ್ಕುಮಾರ 
ಮಾಹೇಂದ್ರರಿಕ್ಕಿದರ್‌ ಚಮರಜಮಂ (ಪಾರ್ಶ್ವಪು. ೧೪-೩೮); ವಿಮಳಿನಚಂದ್ರಕಾಂತಿ ತನು 
ತಂತುಗಳಂ ಮಿಗೆ ನುಂಗಿ ವಿಂಗದಾಕ್ರಮಿಪ ಪತಂಗದಿಂದಗಿದು ಪೊಕ್ಕ ಸೆಲಂದಿವೊಲೊಪ್ಪೆ 
ಲಾಂಛನಂ (ರಾಜಶೇ. ೧೨-೪೦). ೨. ಪವಿತ್ರವಾದ ; ಶ್ರೇಷ್ಠವಾದ : ವಿಮಳಿನ 
ಶುದ್ಧಸಮ್ಮಕ್ತೃಮುಪಾದೇಯಂ ಸಮಂತು ಹೇಯಂ ಮಿಢ್ಕಾತೃ್ವಮುಪಾದೇಯಂ 
ಸಚ್ಚರಿತಮದೆನಸುಂ ಹೇಯಮಲ್ತೆ ವಿಷಯಕಷಾಯಂ (ಶಾಂತೀಶ್ವ. ೧೩-೬೩). 

" (ಸಂ. ವಿಮಲಿನ] 

ವಿಮಾ 'ವಿಮೆ' ನೋ. 

ವಿಮಾಂಸ (ಗು). ೧. ಮಾಂಸರಹಿತವಾದ ; ಮಾಸಂಲವಲ್ಲದ : ಸಿಂಧುರಾಜಂ 
- ** ಸಮದಂತಂ ಚಾರುವಕ್ವಂ ಕಿಜುಗಿವಿ . . . ವಿಮಾಂಸಾಂಧ್ರಿ ಗಂಭೀರಮಹಾನಾದಂ 
ಸುನಾಸಾಪುಟಮಮರ್ದ ತುರಂಗಂಗಳಂ ಕಾಣ್ಕೆಗೈದಂ (ರಾಜಶೇ. ೧೨-೧೦೧). (ನಾ). 
೨. (ನಾಯಿಯ ಮಾಂಸದಂತೆ) ಅಶುದ್ಧವಾದ ಮಾಂಸ. (ಸಂ.] 

ವಿಮಾದಾರ "ವಿಮೆದಾರ' ನೋ. 

ವಿಮಾನ (ನಾ). ೧. ಮಾನಹೋಗುವಿಕೆ ; ಅವಮಾನ ; ಅವಮರ್ಯಾದೆ : 
ಹರುಷ ದರ್ಪ ಕ್ರೋಧ ಲಜ್ಞಾತುರತೆ ಮಾನ ವಿಮಾನವಿವರಲಿ ನಿರುತಸಮನೆಂದೆನಿಸಿ 
ವ ಕಾರ್ಯವೆಸಗುವನವನೆ ಪಂಡಿತನು (ಕುವ್ಮಾಉ. 
೨. ಮಾನವಿಲ್ಲದವ'ನು .; ಬ'೦ಡ : ಸತತಂ ನಿಂದಾಕರಂ . . . 
ಸ್ತುತಿರೋಲಂ ರಾಗಶೀಲಂ ಸುಕೃತವಿಮುಖನಾನಂದಹೀನಂ ವಿಮಾನಂ 
ನತಕಲ್ರೋರ್ವೀಜ ಪಂಪಾಪುರದರಸ ವಿರೂಪಾಕ್ಷ ರಕ್ಷಿಷ್ಟುದೆನ್ನಂ 
(ರಕ್ಷಾಶ. ೪). ೩. ಒಂದು ಅಳತೆ. ೪. ಆಕಾಶದಲ್ಲಿ ಸಂಚರಿಸುವ 
ದೇವತೆಗಳ ವಾಹನ : ಕನ್ಮಾಚಕ್ರಾದಭಿಧಾನ ಜೀವಾಜೀವ ರತ್ನಂಗಳಂ 


೩-೪೪), 


ವಿಮಾನನಿಲ್ದಾಣ 


ಕೊಂಡು ತಮ್ಮನಂ ಮುಂದಿಟ್ಟು ವಿಮಾನಾರೂಢಂ ಪ್ರಭಾಕರೀಪುರಾಭಿಮುಖನಾಗಿ 
ಸೌದಾಮಿನೀಪತಿಮಾರ್ಗಪ್ರಸ್ಥಾನದಿಂ ಪೋಗೆ (ಶಾಂತಿಪು. ೪-೫೯ ವ); ಕಟ್ಟಾಳುಗಳನಿಜ್‌ದು 
ಬೀಳೆ ತುಜುಗಳು ಪೆಣನಂ ಮೆಟ್ಟಿ ಪರಿದವು ವಿಮಾನದೊಳಿಟ್ಟು ಸುರಾಂಗನೆಯರೆಮಗೆ 
ತಮಗೆನುತುಯ್ದರು (ಎಕ. ೪ಟ॥, ಸೊರಬ. ೪೫-೧೮; 1093); ಯಾನಶಾಲೆಗೆ ನಡೆದನೇರಿದನು 
. ಧನದನಿಂ ಗೆಲ್ಲು ತಂದಾ ಕಾಮಗಮನದ ವಿಮಾನಮಂ (ಶ್ರೀರಾಮಾ. ೨೧೬-೧೫೯). 
೫. ವಾಯುಮಾರ್ಗದಲ್ಲಿ ಸಂಚರಿಸುವ ವಾಹನ ; ಏರೋಪ್ಲೇನು : 
ಬಹುಬೇಗ ನಡೆಸಬಲ್ಲ ರೈಲು, ಹಡಗು, ವಿಮಾನ ಮುಂತಾದ ವಾಹನಸೌಕರ್ಯ 
(ಶಿಕ್ಷದ. 6). ೬. ಅರಮನೆ ; ರಾಜಗೃಹ : "ನಾಗವಿಮಾನ' ಪರಾ. 
೭. ಹೆಣವನ್ನು ಸಾಗಿಸುವ ಚಟ್ಟ ,-- ಮಂಟಪ : ಆ ಕಾಡ ನಟ್ಟ ನಡುವಣ 
ದಡದ ತುತ್ತತುದಿಯೊಳು ವಿಮಾನದ ಮರಂಗಳಮ ಕಡೆ ಹೊತ್ತಿ ಉರಿಕರಿಯಾದ 
ಕರಿಕೊಳ್ಳಿಗಳನಜಐಸಿ . . . ಕಾಯುತಿರ್ದನಿರುಳು ಹಗಲೆನ್ನದೊಡೆಯಂ ಬೆಸಸಿದಂತೆ 
ವಸುಧಾಧೀಶನು (ಹಚಕಾ. ೧೧-೪೩); ಅಚ್ಚರಿಯೊಳಾ ವಿಮಾನದ ಪೆಣಕೆ ಪ್ರಾಣ 
ಬರಲರಸ ನಮಿಸಿದನು ಬಳಿಕಂ (ಪ್ರಭುಪು. ೭-೬೨). ೮. ಡೋಲಿ ; ಪಲ್ಲಕ್ಕಿ ; ಮೇನೆ. 
೯. [ವಾಸ್ತು] ಗೋಪುರ ; ಶಿಖರ : ಆಶ್ರಯನಿರ್ಮಾಣತನಕಂ ತನ್ನ ಸಿತಾತಪತ್ರಮಂ 
ಮಹಾಲಿಂಗದ ಪಿಂದಣ್ಣೆ ನಟ್ಟು ಬಿಸಿಲಂ ನಿವಾರಿಸಿ ವಿಶ್ವಕರ್ಮನಂ ಬರಿಸಿ ವಿಚಿತ್ರತರ 
ವಿಮಾನಮಂ ಮಾಡಲ್ವೇಳ್ಕುಮೆನಲ್‌ (ಹಾಲಾಸ್ಕ. ೧-೨-೭೯ ವ); ದೇವಾಲಯದ ಎರಡು 
ಮುಖ್ಯಭಾಗಗಳು ವಿಮಾನ ಮತ್ತು ಮಂಡಪ (ಹೊಯ್ಗವಾ. 6). ೧೦. [ಜೈನ] 
ಊರ್ಧ್ವಲೋಕದ ಪುಣ್ಮಜೀವಿಗಳ ವಾಸಸ್ಥಾನ : ಮಂದರ ಮಹೀಧರದ 
ನಂದನಮೆಂಬ ಮೇಖಳೆಯಿಂ ಸಾಸಿರದ ನೂಲ್‌ಪ್ಪತ್ತೊಂದು ಯೋಜನಮಗಲದಿಂ 
ತಾರಾಗಣವಿಮಾನಂಗಳಿರ್ಕುಂ (ಸುಕುಮಾ. ೧೧-೫೯ ವ); ಮೂನೂಲವತ್ತೆಸೆವ 
ವಿಮಾನಂಗಳ್ಗಮಲಮಣಿಮಯಂಗಳ್ಗೆ ಸಮಾಚೀನ ನವಚೀನರಚಿತವಿತಾನಂ 
ಗಳ್ಳೊಡೆಯನಾದನಾ ದಿವಿಜೇಂದ್ರಂ (ಚಂದ್ರಪು ೯-೪೯). [ಸಂ.] 

ವಿಮಾನನಿಲ್ದಾಣ (ನಾ). ವಿಮಾನನಿಲ್ಲುವ ಸ್ತಳ : ವಿಮಾನನಿಲ್ದಾಣದ ಅಧಿಕಾರಿಗಳಿಂದ 
ಕಾಗದ ಬಂದಿದೆ (ಕಪಪು. ೩-೮೯). [ವಿಮಾನ - ನಿಲ್ದಾಣ] 

ವಿಮಾನವಾಸಿ (ನಾ). ವಿಮಾನವೆಂಬ ಊರ್ಧ್ವಸ್ಥಳದಲ್ಲಿ ವಾಸಿಸುವ ದೇವತೆ ; 
ವೈಮಾನಿಕ ದೇವತೆ : ವನಗ್ರೈವೇಯಕಮುಂ ನವಾದ್ದಿಶಮುಂ ಪಂಚಾನುತ್ತರಮು 
ಮೆಂಬೀ ವಿಮಾನವಾಸಿಗಳೊಳು . . . ಪುಟ್ಟುವರು (ಗೊಮ್ಮಸಾ. ೪-೫); ಮೂರ್ತಿಶಿಲ್ಪದ 
ದೃಷ್ಟಿಯಿಂದ ಜೈನದೇವತೆಗಳನ್ನು ನಾಲ್ಕು ವಿಧವಾಗಿ ವಿಂಗಡಿಸಬಹುದು - (೧) ಜ್ಕೋತಿಷೀ 
(೨) ವಿವಾಸವಾಸೀ, (೩) ಬ'ವನಪತಿ ಮತ್ತು (೪) ವ್ಮಂತರ 
(ಭಾರದ. ೫೧೪). (ಸಂ. ವಿಮಾನವಾಸಿನ್‌] 

ವಿಮಾರ್ಗ (ನಾ). ೧. ಕೆಟ್ಟದಾರಿ, - ರಸ್ತೆ. ೨. ಕೆಟ್ಟನಡೆತೆ ; ದುರ್ಮಾರ್ಗ ; 
ದುರ್ನಡತೆ. ೩. ಕಸಗುಡಿಸುವ ಸಾಧನ ; ಪೊರಕೆ. ೪. ಕುದುರೆಸವಾರಿಯಲ್ಲಿ 
ಒಂದು ಬಗೆ : ಮುಖ್ಟ್ಬಭಾಗಂ ವ್ಯೂಹಂ ನಿವರ್ತನೆ ಪದಂ ಯತಿ ಗಾತ್ರವೆ ವಿಮಾರ್ಗಂ . 

. ಎಂಬ ಭೇದಂಗಳಿಂದಶ್ವ್ಚಮನೇಜಲು ರೇಚಿಗನೃಪತಿ ತಾನೆ ಬಲ್ಲಂ (ಮದತಿ. ೧-೨೧). 
[ಸಂ.) 

ಎಮಿಶ್ರ (ಗು). ಬೆರೆತಿರುವ ; ಮಿಶ್ರವಾದ : ನವವಿವರಾವೃತಪೂ(ತಿ]ದ್ರವತ್ವಗಾವೃತ 
ವಿಮಿಶ್ರಮಾಂಸೋಪಚಿತಮಧ್ರುವಮಸುಚಿತ್ರಭ್ರಮಿ(ತಾ][ಸ್ಥಿ)ವಹಂ ಮೆಯ್‌ ಬಗೆವೊಡಿಂತು 
ಕಿಸುಗುಳಮಾದಂ (ಕವಿರಾ. ೩-೧೯೫). ([ಸಂ.] 

ಎಮಿಶ್ರಣ (ನಾ). ಕೂಡಿರುವಿಕೆ ; ಬೆರೆತಿರುವಿಕೆ ; ಮಿಶ್ರಣ : ಅದಜೆಂ 
ಜೀವಪದಾರ್ಥಮಿಲ್ಲದಿರದಾ ಜೀವಕ್ಕಮಾ ಜನ್ಮಮೆಂಬುದುಮಾ ಮತ್ತಿನ ಜನ್ಮ 
ಮೆಂಬುದುಮನೇಕಂ ಜೀವತತ್ವಕ್ಕೆ ಪಾಪದೊಳಂ ಪುಣ್ಮದೊಳಂ ವಿಮಿಶ್ರಣದೊಳಂ 
ಜನ್ಮಾಳಿ ಸಲ್ಲುಂ (ಶಾಂತಿಪು. ೮-೧೩೯). [ಸಂ. 

ವಿಮುಂಡನ (ನಾ). ಮುಂಡನ ;ಕ್ಷೌರ :““ಕ್ಸೌರಂ ವಿಮುಂಡನಂ ಭದ್ರಾಕರಣಮೆನಲು 
ವಪನಕ್ಕೆ ನಾಮಮಕ್ಕುಂ'' (ಮಂಗರಾ. ೧೩೦-೧೬). [ಸಂ.] 

ವಿಮುಕ್ತ (ಗು). ೧. ಬಿಟ್ಟ ; ತೊರೆದ ; ವರ್ಜಿಸಿದ : ಆ ಕುತ್ಕೀಲಂ ಸೊಗಯಿಪುದಾ 
ಕಾಳೋರಗವಿಮುಕ್ತನಿರ್ಮಳತರನಿರ್ಮೋಕಂ ತಾನೆನೆ ರಜತಾಳೋಕಸಹಸ್ರಾಂಶು 


೭೯೩೬ 


ವಿಮುಖ 


ಧವಳಿತಾಶಾವಳಿಯಂ (ಚಂದ್ರಪು. ೬-೩). ೨. ಬಿಡುಗಡೆಯಾದ ; ಬಂಧನ 
ರಹಿತವಾದ: ಪಂಜರವಿಮುಕ್ತಕುಂಜರಾರಾತಿಯಂತೆ ನೃಪನಿವಾಸಕ್ಕೆ ಬಂದು 
(ಪಷ್ಪಪ ೪-೭೦ವ). ೩. ಪ್ರಯೋಗಿಸಿದ ;ಹೂಡಿಬಿಟ್ಟ :ಇನ್ನೆವರಂ ಗುಚೌಯಾದುದಿಲ್ಲ 
ಕಾಮಕರವಿಮುಕ್ತ ಬಾಣಹತಿಗೆ (ಶಮದ. ೨೪೮ ಪ್ರಯೋ). (ನಾ). ೪. ದೇಹದಿಂದ 
5 | ವಿಸರ್ಜಿತವಾದುದು; ಅಮೇಧ್ಯ ; ಮಲ : ""ವರ್ಚಸದೊಳು ವಿಮುಕ್ತದೊಳು ಮಿಗೆ 
ವಿಸರ್ಗವೆನಿಕು'' (ಮಂಗರಾ. ೧೪೩-೨೪). ೫. ಬಿಡುಗಡೆ ಹೊಂದಿದ ವ್ಯಕ್ತಿ ; 
ಬಂಧನರಹಿತನಾದವನು; ಮುಕ್ತ : ಇದಿರುವಂದನು ಧರ್ಮಸುತ ಪದಪಯೋಜ 
ದಲೆಅಗಿದನು ನಿನಗಿದು ವಿನೋದವಲೇ ವಿಮುಕ್ತಗೆ (ಕುವ್ಮಾಸ ೬-೨೧). ೬. ನಾಲ್ಕುಬಗೆಯ 
ಆಯುಧವರ್ಗಗಳಲ್ಲಿ ಒಂದು ; ಕೈಯಲ್ಲಿ ಹಿಡಿದೇ ಬಳಸಬೇಕಾದ ಕತ್ತಿ, 
ಬಾಕು ಮೊದಲಾದ ಆಯುಧ ': ಸಲೇಹ ಬಲೇಹ ಕತ್ತಿ ಕಠಾರಿ ಬಾಕು 
ಕರಚೂರಿಯಾದಿಯಾದ ವಿಮುಕ್ತವೆಂಬ ಪಲವು ತೆರದ ಕೈದುಗಳಿಂ 
(ಧರ್ಮವ್ಶಾ. ೧-೧೬). "ಅಮುಕ್ತ' ಪರಾ. ೭. [ನಾಟ್ಕ] ಉಸಿರಾಟದ ಒಂದು 
ವಿಧ ; ೫ ""ಬಹಳ ಹೊತ್ತು ಉಸುರನ್ನು ತಡೆದು ಬಿಡುವುದು. ಯೋಗ , 
ಧ್ಕಾನ , ಪ್ರಾಣಾಯಾಮ ಇವುಗಳಲ್ಲಿ ಇದನ್ನು ವಿನಿಯೋಗಿಸಬೇಕು'' 
ಪಿರಿದುಂ ಸ್ವಸ್ಥಂ . . . ಸ್ಥಿರದ ವಿಮುಕ್ತಂ 
ವಿವೃತಂ ತರುಣೀ ಪ್ರಸೃತಮುಮಿವಿಂತು ಕೋಹಳನ ಮತಂ (ಲಾಸ್ಮರಂ. ೩-೭೬). 
೮. ಉಪವಿಷ್ಟ ಸ್ಥಾನಕಗಳಲ್ಲಿ ಒಂದು ; ೫ ""ನೆಲದ ಮೇಲೆ ಬೀಳುವುದು'' 
(ಲಾಸ್ಮರಂ. ೩೩೨ ಗದ್ಮಾನುವಾದ): ಸ್ವಸ್ಥ , ಮಂದಾಲಸ , ಕ್ರಾಂತ , ವಿಷ್ಕಂಭಿತ , ಉತ್ಕಟ, 
ತ್ರಸ್ತಾಲಸ , ಜಾನುಗತ , ಮುಕ್ತಜಾನು , ವಿಮುಕ್ತ ಈ ಒಂಬತ್ತು ಕುಳ್ಳಿರ್ದ ಸ್ಥಾನಕಂಗಳ್‌ 
(ಲಾಸ್ಕರಂ. ೭-೧೨ ವ). [ಸಂ.) ಟಿ 
ವಿಮುಕ್ತಕ (ನಾ). ಹ ವಿಮುಕ್ತ ೮ : ಉರುಮುಕ್ತಜಾನುವೊಳ್ಳಿಂ ಪಿರಿದೆಸೆವ 
ವಿಮುಕ್ತಕಾಖ್ಯಮಿಂತೊಂಬತ್ತುಂ ತರುಣೀ ಕೇಳ್‌ ಕುಳ್ಳಿರುತಿರ್ಪೊರದೀ ಸ್ಥಾನಕಮುಮಾಗಿ 
ರಂಜಿಸಿ ತೋರ್ಕುಂ (ಲಾಸ್ಕರಂ. ೭-೧೦). ([ಸಂ.) 
ವಿಮುಕ್ತಾಹಾರ (ನಾ). ೧. ಆಹಾರವನ್ನು ತ್ಯಜಿಸಿದವನು ; ಉಪವಾಸವನ್ನು 
ಮಾಡುವವನು. ೨. ಮುತ್ತಿನ ಸರವನ್ನು ಹೊಂದದಿರುವುದು. ೧, ೨: 
ವೀರರ ವೀರ ವಿಮುಕ್ತಾಹಾರಂ ಭವದರಿವಧೂಸ್ತನದ್ದಿತಯಂ ಕಣ್ಣೀರಿಂ 
ಮಿಂದೆರ್ದೆಗಿರ್ಚಿಂದೋರಂತಿರೆ ಬೆಂದು ಚರಿಸುತಿರ್ಪುದು ತಪಮಂ (ಕಾದಂಪೂ. ೬೧). 
(ಸಂ. (ವಿಮುಕ್ತ 4 ಆಹಾರ; ವಿ 4 ಮುಕ್ತಾಹಾರ)) 
ಎಮುಕ್ತಿ (ನಾ). ೧. ಪಾರಾಗುವಿಕ್ತೆ ; ಬಿಡುಗಡೆ ; ವಿಮೋಚನೆ. ೨. ಪ್ರತ್ಕೇಕ 
ಗೊಳ್ಳುವಿಕೆ ; ಬೇರ್ಪಡುವಿಕೆ. ೩. ಮೋಸ್ಟರಾ ಮುಕ್ರಿ : ಕಳೆ ಸಿರಿಧರ್ಮಂ... 
ಸುಖಮುಜ್ವಳವಿದೆ ವಿಮುಕ್ತಿಯೆಂಬಿವಂ ಪಡೆವಂ ಪ್ರಮೋದದಿಂ ಕೇಳ್ದೊಡೆ 
ಕೇಳ್ನರನಾವನಾದೊಡಂ ಪೊಡವಿಯೊಳೀ ಮೃಡನ ಫನಪಂಚವಿಂಶತಿವಡೆದೀ ಲೀಲೆಗಳಂ 
(ರಾಜಶೇ. ೩-೧೧೧). [ಸಂ.] 
ವಿಮುಕ್ತಿ ಗೊಳಿಸು (ಕ್ರಿ). ಬಂಧನದಿಂದ ಮುಕ್ತಿಗೊಳಿಸು ; ಬಿಡುಗಡೆ ಮಾಡು ; 
ವಿಮೋಚನೆಗೊಳಿಸು : ರಹಸ್ಕವನ್ನರಿತು ಮಾಡಿದ ಕರ್ಮವು ದಿವೃತೆಯನ್ನುಂಟು 
ಮಾಡಿ, ಪಾಪದಿಂದ ವಿಮುಕ್ತಿಗೊಳಿಸುವುದು (ಧರ್ಮಸಾ. ೧೦೬). 
[ವಿಮುಕ್ತಿ 4 ಕೊಳು (ಆ ಕೊಳ್‌) 4 - ಇಸ್ಫು] 
ವಿಮುಖ (ಗು). ೧. ಮುಖವನ್ನು ತಿರುಗಿಸಿದ, -- ಬೇರೆಡೆಗೆ ಹೊರಳಿಸಿದ. 
೨. ಮನಸ್ಸಿಲ್ಲದ ; ಇಷ್ಟವಿಲ್ಲದ ; ವಿರೋಧವಾಗಿರುವ. (ನಾ). 
೩. ತಿರುಗಿಸಿರುವ ಮುಖ ; ಬೇರೆಡೆಗೆ ಹೊರಳಿರುವ ಮುಖ : ಬಸವಾ 
ಮುಖ ವಿಮುಖವಾಯಿತ್ತು (ನೀಲವ. ಕ. ೨೩-೬೯). ೪. ಮುಖವನ್ನು ಹಿಂದಕ್ಕೆ 
ತಿರುಗಿಸಿದುದು ; ಹಿಮ್ಮೊಗವಾದುದು : ಪತಾಕೆಯೊಂದು ರಾಘವನೂಣೆಯಮಂ 
ಕಾಣೆನೆಂದು ವಿಮುಖಮಾದುದು (ರಾಮಾಶ್ವ. ೩೦-೭). ೫. ಮುಖವನ್ನು ಬೇರೆಡೆಗೆ 
ತಿರುಗಿಸಿದವನು. ೬. ಸೋತವನು ; ಹಿಮ್ಮೆಟ್ಟಿದವನು ; ಹಿಂಜರಿದವನು : 
ಚಕ್ರಿಗೆ ವಿಮುಖನಾಗಿ ಬಂದೆನಾದೊಡೆ ನಿನ್ನ ಗರ್ಭದಿಂದುದಯಿಸಿದ ನಂದನನೆ 
ವಿಮುಖನಾಗಬಾರದು (ಗಾದೆ). 


(ಲಾಸ್ಕರಂ. ೨೭೭ ಗದ್ಮಾನುವಾದ): 


20 


25 


30 


35 


40 


(ಚೈಮಿಭಾ. ೧೧-೫); ಪ್ರಮುಖನಾದವನು 


ವಿಮುಖಗೊಳಿಸು 


೭. ಮನಸ್ಸಿಲ್ಲದವನು ; ಆಸಕ್ತಿಯಿಲ್ಲದವನು : ಚಿತ್ತಚಾರಿಗೆ ನೆಗೆವ 
ಕೈಗಳನೆತ್ತುವರೆ ನೇಣಿನ ಹೊಲೆಯರಿಗೆ ಉತ್ತಮದ ಲಿಂಗಪ್ರಸಾದಿಗೆ ಭಕ್ತಿವಿಮುಖರಹ 
(ಬಸಪು. ೬೦-೯); ಪಾಠದಲ್ಲಿ ವಿಮುಖರಾಗಿರುವ ಮಕ್ಕಳ ಅವಧಾನವನ್ನು ಪಾಠದ 
ಕಡೆಗೆ ಸೆಳೆಯಲು ನೆರವಾಗಬೇಕು (ಶಿಕ್ಷದ. ೨೭೭). [ಸಂ.) 

ವಿಮುಖಗೊಳಿಸು (ಕ್ರಿ). ಆಸಕ್ತಿಯನ್ನು ಕಳೆದುಕೊಳ್ಳುವಂತೆ ಮಾಡು : ಈ 
ಭಾವನೆ ಅವನನ್ನು ಅವಳಿಂದ ವಿಮುಖಗೊಳಿಸಲಿಲ್ಲವೆಂಬುದೇ ಆಶ್ಚರ್ಯ 
(ಪುನರು. ೧೯೫). (ವಿಮುಖ * ಕೊಳು (ಆಂ ಕೊಳ್‌) + - ಇಸ್ಸು] 

ವಿಮುಖವೃತ್ತಿ (ನಾ). ಮನಸ್ಸಿಲ್ಲದಿರುವಿಕೆ ; ಉದಾಸೀನತೆ ; ವೈರಾಗ್ಯ : ಸ್ಮಿತ 
ಮಧುರಂ ಮುಖಂ ವಿಮುಖವೃತ್ತಿಯನಾರ್ಗೆ ಕಟಲ್ವದು . .. ತದಂಗಜರಾಜ್ಕಲಕ್ಷ್ಮಿಯಾ 
(ಚಂದ್ರಪು. ೧೦-೯೩). ([ಸಂ.) 

ವಿಮುಗ್ಧ (ಗು). ೧. ಕಪಟವನ್ನರಿಯದ ; ಸರಳವಾದ ; ಮುಗ್ಧವಾದ : 
ಓರ್ವಳ್‌ ವಿದಗ್ಗೆ . . . ತನ್ನ ವಿಮುಗ್ಧಸ್ಟಭಾವಮುಂ ನಲ್ಮೆಯಳಿಪನಲಂಪಳಿಕೆಯುಮಂ 
ತೋಣ್‌ ನುಡಿವುದುಂ (ಸುಕುಮಾ. ೧೧-೧೯ ವ). ೨. ಮನೋಹರವಾದ ;ರಮ್ಮವಾದ : 
ಬೆಂಚೆಗಂಚೆಗಳ್‌ ಕಿನಿಸಿ ವಿಮುಗ್ಗಮಾನಸದೊಳೊಂದೆ ಚರತ್ಪಥಿಕರ್ಗೆ ಬೇವಸಂ ಜನಿಯಿಸೆ 
ಬಂದು ಮುಟ್ಟಿದುದಿದೇಂ ಘನಕಾಲಮೊ ಘರ್ಮಕಾಲಮೋ (ಪುಷ್ಪಪು. ೧೩-೧೮). ([ಸಂ.) 

ವಿಮುಗ್ಧೆ (ನಾ). ಕಪಟವನ್ನರಿಯದವಳು ; ಸರಳಸ್ವಭಾವದವಳು : 
ಮತ್ತಮೋರ್ವಳ್‌ ವಿಮುಗ್ಗೆ . . . ಮನಃಸಂಕಲ್ಪಸಂಪರ್ಕಸಂಭೋಗಸುಖಾ 
ಸಕ್ತೆಯಾಗಿರ್ಪುದುಂ (ಸುಕುಮೂ. ೧೧-೧೮ ವ). (ಸಂ. ವಿಮುಗ್ಭಾ] 

ವಿಮೂಢ (ಗು). ೧. ಬಹಳ ದಡ್ಡತನದ, -- ಮೂಢತನದ : ತಾವು 
ಬಯಸುವ ಜನ್ಮವನು ಪಡೆದೀ ವಿಮೂಢಮನುಷ್ಕರಾ ಹರಿಸೇವೆಯನು ಮಾಡರು 
(ಇಭಾಗ. ೩-೪-೩೯). ೨. ದಿಗ್ಬೃಮೆಗೊಂಡ ; ತಬ್ಬಿಬ್ಬಾದ. (ನಾ). ೩. ದಡ್ಡ ; 
ಮೂಡ. [ಸಂ.] 

ವಿಮೆ , ಬೀಮಾ, ವಿಮಾ (ನಾ). ಒಬ್ಬ ವ್ಯಕ್ತಿಯು , ತನ್ನ ಸ್ವತ್ತು , ಕಾರ್ಯಶಕ್ತಿ 
ಮುಂತಾದುವು ನಷ್ಟವಾಗಬಹುದೆಂಬ ಅಥವಾ ಪ್ರಾಣಹಾನಿಯಾಗ 
ಬಹುದೆಂಬ ನಿರೀಕ್ಷೆಯ ಮೇಲೆ, ಅಂತಹ ಸಂದರ್ಭದಲ್ಲಿ ಪರಿಹಾರವನ್ನು 
ಪಡೆಯುವ ಕರಾರಿನ ಮೇಲೆ , ಅದಕ್ಕೆಂದೇ ನಿಗದಿತವಾದ ನಿರ್ದಿಷ್ಟವಾದ 
ಸಂಸ್ಥೆಯಲ್ಲಿ ಒಂದು ಗೊತ್ತಾದ ಮೊಬಲಗನ್ನು ಒಂದು ಕಾಲಮಿತಿಯಲ್ಲಿ 
ಕಂತುಗಳ ಮೂಲಕ ಶೇಖರಿಸಿಡುವ ಒಂದು ಏರ್ಪಾಟು ಅಥವಾ ವ್ಯವಸ್ಥೆ 
ಮತ್ತು ಅಂತಹ ನಷ್ಟ ಒದಗಿದ ಪಕ್ಷದಲ್ಲಿ (ಪ್ರಾಣಹಾನಿಯ ಸಂದರ್ಭದಲ್ಲಿ) 


೭೯೩೭ 


25 


ನಿರ್ದಿಷ್ಟ ಸಂಸ್ಥೆಯು, ಕಂತುಕೊಡುತ್ತ ಬಂದ ವ್ಯಕ್ತಿಯ ವಾರಸುದಾರರಿಗೆ , |30 


ಹಿಂದೆಯೇ ಗೊತ್ತು ಮಾಡಿದ ಒಟ್ಟು ಮೊಬಲಗನ್ನು ಪರಿಹಾರವಾಗಿ ಕೊಡುವ 
ಅಥವಾ ಅಂತಹ ಸಂದರ್ಭ ಒದಗದ ಪಕ್ಷದಲ್ಲಿ ಪೂರ್ತಿ ಕಂತು ತೀರಿದ 
ಮೇಲೆ ಒಟ್ಟು ಹಣವನ್ನು ಲಾಭಾಂಶದೊಂದಿಗೆ ಚಂದಾದಾರನಿಗೆ ಪಾವತಿ 
ಮಾಡುವ ಕರಾರಿನ ಒಂದು ವ್ಯವಸ್ಥೆ : ವಿಮೆಯನ್ನು ತೆಗಿಯಲಿಚ್ಛಿಸುವವರು 


ನಮಗೆ ಪತ್ರದಿಂದ ಹಾಂಗೆ ತಿಳಿಸಬೇಕು (ಮುಂಬವ್ಕಾ. 6೩). "ಜೀವವಿಮೆ' ಪರಾ. |35 


ಬೀಮಾ : "ಬೀಮಾದಸ್ತೈೈವಜು' ಪರಾ. ವಿಮಾ : ವಿಮಾಸಂಸ್ಥೆಯ ಪ್ರತಿನಿಧಿ | 
ಯೊಡನೆ ಪರಿಚಯವೇ? (ರಂಗವ. ೧೦೬); ಮನುಷ್ಯರು ಕ್ಲುಪ್ತಕಾಲಕ್ಕೆ ಕ್ರಮ ಕ್ರಮವಾಗಿ 


ಹಣವನ್ನು ಕಟ್ಟುತ್ತಿದ್ದಾರೆ . . . ವಿಮಾಸಂಸ್ಥೆಗಳು ಇದಕ್ಕೆ ಪ್ರತಿಯಾಗಿ . . . ಹಣವನ್ನು 
ಬಡ್ಡಿಸಮೇತ ಕೊಡುತ್ತವೆ (ಗೃಹ. ೨೦೧). "ವಿಮಾದಾರ' ಪರಾ. 


ಏಮೆಮಾಡಿಸು ಎ ೧. ಜೀವವಿಮೆಯನ್ನು ಮಾಡಿಸು ; ವಿಮೆ ಇಳಿಸುವಂತೆ |4 


ಮಾಡು : ನನ್ನ ಹೆಂಡಿರು ಮಕ್ಕಳ ಒಳಿತಕ್ಕಾಗಿ ನನ್ನನ್ನು ವಿಮೆ ಮಾಡಿಸಲು ಬಂದ 
ದೇವದೂತನಂತೆ (ತುಟಮಾ. ೨೯). ೨. ವಿಮೆಮಾಡು : ಕೆಲವು ದಿನಗಳ ಹಿಂದೆ ಅವನು 
ಮನೆಯ ಮೇಲೆ ವಿಮೆ ಮಾಡಿಸಿದ್ದನಂತೆ (ಪುನರು. ೨೩೩). ವಿಮೆಮಾಡು ಎ ಆಸ್ತಿ , ಜೀವ 
ಮೊದಲಾದುವು ನಷ್ಟವಾದರೆ ಪರಿಹಾರವನ್ನು ಪಡೆಯುವ ಕರಾರಿನ 


ಮೇಲೆ ಒಂದು ಗೊತ್ತಾದ ಸಂಸ್ಥೆಯಲ್ಲಿ ನಿರ್ದಿಷ್ಟವಾದ ಮೊತ್ತದ |ಆ 


ಹಣವನ್ನು ಕಂತುಗಳಲ್ಲಿ ಕಟ್ಟುತ್ತ ಹೋಗು : ವಿಮೆ ಮಾಡುವವರು ಸಂಸ್ಥೆಯ 


ವಿಯಚ್ಚಕ್ರ 


ಕಾನೂನುಗಳನ್ನು ಪರಿಶೀಲಿಸಿ ಅದರಂತೆ ನಡೆದುಕೊಳ್ಳಬೇಕು (ಗೃಹವಿ. ೨೦೧).. 
[ಇ- ಪಾರ.-ಹಿಂ. ಬೀಮಾ; ಮರಾ. ವಿಮಾ; ಗುಜ. ವಿಮೊ] 

ವಿಮೆದಾರ , ವಿಮಾದಾರ (ನಾ). ವಿಮೆಯನ್ನು ಮಾಡಿರುವವನು : ವಿಮೆಯ 
ಪತ್ರವನ್ನು ಯಾರ ಹೆಸರಿಗೆ ಕೊಟ್ಟಿದೆಯೊ ಅವನು ; ವಿಮೆದಾರ (ಉಊಗಣ. ಇಂಕಾ). 
ವಿಮಾದಾರ : ವಿಮಾದಾರನು ಮೃತನಾದರೆ ಆತನು ಸೂಚಿಸಿದ ಹಕ್ಕುದಾರನಿಗೆ , 
ವಿಮಾಪತ್ರದ ಬೆಲೆಯ ಹಣವು ಬಡ್ಡಿಯ ಸಮೇತ ದೊರೆಯುತ್ತದೆ (ಗೃಹವಿ. ೨೦೧). 

[ಎಮೆ 3- - ದಾರ) 

ವಿಮೋಕ್ಷ (ನಾ). ೧. ಬಿಡುಗಡೆ ; ವಿಮೋಚನೆ. ೨. ಸಂಸಾರಬಂಧನದಿಂದ 
ಬಿಡುಗಡೆ ; ಮುಕ್ತಿ ; ಮೋಕ್ಷ : ನಾವು ಮೆಚ್ಚಲು ಬೇಡಿಕೊಳನೇ ಭೂವರಂ 
ತಚ್ಚೋಳನಂದು ಮಹಾವಿಮೋಕ್ಷವನು (ಬಸಪು. ೨೪-೮೫). ೩. ಒಂದು ಬಗೆಯ 
ಮರ : ""ನಂದಿವಟ್ಟಂ ತಿಲಕವರ್ಜುನಂ ಪದ್ಮಮಾಸ್ಕಂದನಂ ಶಾಲಂ ವಿಮೋಕ್ಷ 
ಮೆಂಬಿವು ವೃಕ್ಷಮೆಂದೆನಿಸಿಕೊಂಬುವು'" (ಮಂಗರಾ. ೧೪೧-೧೪). ([ಸಂ.) 

ವಿಮೋಚನ (ನಾ). ೧. ಬಿಡುಗಡೆ ; ಸ್ವಾತಂತ್ರ 6 ೨. ಮುಗಿಯುವಿಕೆ ; 
ಮುಕ್ತಾಯ ; ಅಂತ್ಯ : ಪಾತಕಕ್ಷಯದಂತೆ ಮಾಗಿಯ ವಿಮೋಚನಂ 
ಕಾಣಿಸಲ್ಪುಣ್ಮವಾಸನೆಯಂತೆ ದಕ್ಷಿಣದ ವಾಯು ಸುಳಿಯೆ (ಜೈಮಿಭಾ. ೮-೬). 
೩. ಮುಕ್ತಿ ; ಮೋಕ್ಷ. (ಸಂ.] 

ವಿಮೋಚನೆ (ನಾ). ೧. ಬಿಡುಗಡೆ ; ವಿಮುಕ್ತಿ : ಆಲಿಕಾದರನು ತನ್ನ ಚಿಂತೆಗೆ 
ವಿಮೋಚನೆಯನ್ನೇ ಕಾಣದಾದನು (ಮಣಿಸ. ೨೬); ಅವಳು ಪ್ರಾಯಶ್ಚಿತ್ತರೂಪದ 
ವಿಮೋಚನೆಯೆ ಸಾರಸರ್ವಸ್ವವೆಂದು ಸಾರುವ ಕ್ರೈಸ್ತಪಂಢದ ಶ್ರದ್ಧಾನುಯಾಯಿ 
(ಪುನರು. ೩೨೯). ೨. ಮುಕ್ತಿ ; ಮೋಕ್ಷ. (ಸಂ.] 

ವಿಮೋಚನೆಗೊಳಿಸು (ಕ್ರಿ). ಬಿಡುಗಡೆಮಾಡು ; ಮುಕ್ತಗೊಳಿಸು 
ಹನನಾಪರಾಧದಿಂದ ಅವಳನ್ನು ವಿಮೋಚನೆಗೊಳಿಸಬೇಕೆಂಬುದೇ ಅವರ 
ಉದ್ದೇಶವಾಗಿದ್ದಂತೆ ಇದರಿಂದ ವ್ಯಕ್ತವಾಗುತ್ತದೆ (ಪುನರು. ೨೦೪). 

[ವಿಮೋಚನೆ 4 ಕೊಳು (ಆ ಕೊಳ್‌) 4 - ಇಸು) 

ವಿಮೋಹ (ನಾ). ೧. ಮೋಹಪರವಶತೆ : ಪೋದುದು ಜೌವನಂ ಕ್ರಮದಿನಾದುದು 
ಮುಪ್ಪಿನಿಸಾದೊಡಂ ಸ್ಮರೋನ್ಮಾದದೊಳೀ ವಿಮೋಹದೊಳದೇಕೆ ಗಡಂ ಬಗೆಯಂ 
ತಗುಳ್ಳಿ ಬೆಳ್ಳಾದಪನಕ್ಕಟಾ (ಆದಿಪು. ೨-೩೫). ೨. ಭ್ರಮೆ ; ಭ್ರಾಂತಿ : ಇಂದ್ರಜಾಲದ 
ವಿಮೋಹಮೊ ಮೇಣಿದು ಮೂರ್ಚೆಯೊಂದು ಸಂಜನನಮೊ . . . ಎಂದು 
ತಜ್ಞನಮನಿತುಂ ಮನಂಬಸುತುಮಿರ್ದುದು ನಿಟ್ಟಿಸಲಾಅದೇನುಮಂ (ಚಂದ್ರಪು. ೫-೬). 

[ಸಂ.) 

ವಿಮೋಹನವಿದ್ಯ (ನಾ). ಮರುಳುಗೊಳಿಸುವ ವಿದೆ ; ಸಂಮೋಹನವಿದೆ : 
ಕುದುಕುಳಿದಾನವಂ ನಿಜವಿಮೋಹನವಿದ್ಧದಭೇದ್ಮಶಕ್ತಿಯಿಂದೊದವಿಸೆ ಮೋಹಮಂ 
ಹೃದಯದೊಳ್‌ ಸಭೆಗೆ (ಚಂದ್ರಪು. ೫-೫). (ಸಂ. ವಿಮೋಹನವಿದ್ಕಾ) 

ವಿಮೋಹಿಸು (ಕ್ರಿ). ೧. ಭ್ರಮಿಸು ;ಬ್ರಾಂತಿ ಹೊಂದು :ಇವರಿನ್ನುಮಾಂತಿಆೆವರೆಂದು 
ವಿಮೋಹಿಸಿ ವೀರಪಟ್ಟಮಂ ಬಗೆಯದೆ ಕಟ್ಟಿದೆ (ಪಂಪಭಾ. ೧೦-೧೬). ೨. ವಿಶೇಷವಾಗಿ 
ಮೋಹಗೊಳ್ಳು : ದೆಸೆ ವಿಮೋಹಿಸಲೆಂದು ವರಷೋಡಶಸಹಸ್ರಾಂಗನೆಯರುನ್ನತವಸನ 
ಮಣಿಭೂಷಣರುಣತ್ಕಾರದಲಿ ರಂಜಿಸಲು (ನಿಧಾಗ. ೧೦-೧೦೨-೮). ೩. ಭ್ರಮೆಯನ್ನುಂಟು 
ಮಾಡು ; ಬ್ರಾಂತಿಗೊಳಿಸು : ಪ್ರಮದದೊಳೆನ್ನ ಕಂಧರದೊಳಂದಿರುಳಿಕ್ಕಿದ 
ತೋರಹಾರಮುಂ . . . ನಿನ್ನಯ ಪೇಟ್ಲಿ ಮಾತುಮಾ ರಮಣಿಯದೊಂದು ಭಾವಗತಮಂ 
ನೆಟ್‌ ಸೂಚಿಸೆ ಮತ್ತೆ ಸಂದೆಗಂ ಸಮನಿಸಿತೆಂದೊಡಿನ್ನೆನಗದೊಂದು ವಿಮೋಹಿಪ 
ಶಾಪಮಾಗದೇ (ಕಾದಂಉ. ೩೪೭). (ವಿಮೋಹ + - ಇಸ್ಶು) 

ವಿಯಚ್ಚಕ್ರ (ನಾ). ಗಗನಮಂಡಲ ; ಆಕಾಶ : ಬೆಸಕೆಯ್ದತ್ತು ಸಮುದ್ರಮುದ್ರಿತ 
ಧರಾಚಕ್ರಂ . . . ಪೊದಯ್ದಾಜ್ಞೆಗಂ ಪೆಸರ್ಗಂ ಮುನ್ನಮೆ ರೂಪುವೋದುದು ವಿಯಚ್ಚಕ್ರಂ 
ಸಮಂತೆಂಬಿನಂ ಜಸಮಾಪಾಂಡುರಮಾದುದಾ ನೃಪರೊಳಾರಾ ಪಾಂಡುರಾಜಂಬರಂ 
(ಪಂಪಭಾ. ೧-೧೧೦); ಅಂತು ಬೆಳ್ಳುಗಿಲ ತೆಳ್ಳಿನಿಂ ಪಳಚ್ಚನಾದ ವಿಯಚ್ಚಕ್ರಂ 
ಕೆಸರ್ಮಸುಳ್ಲು (ಮಲ್ಲಿಪು. ೮-೧೩೦). [ಸಂ.] 


ವಿಯಚ್ಚರ ೭೯೩೮ ವಿರಕ್ತ 


ವಿಯಚ್ಚರ (ನಾ). ೧. ಆಕಾಶದಲ್ಲಿ ಸಂಚರಿಸುವಂಥದು ; ಪಕ್ಷಿ ; ಹಕ್ಕಿ. | | ವಿಯಮ್ಮ (ನಾ). ಒಬ್ಬಾತನ ಹೆಸರು : ಕಿಜುರ ವಿಯಮ್ಮನ್‌ ಗಂಗರನಾನ್ತು ಬರೆ 
೨. ಆಕಾಶದಲ್ಲಿ ಸಂಚರಿಸುವವನು ; ಖೇಚರ : ಕಂಡು ದಿವಿಜೇಶ್ವರಂ - ~~ ಬೆನವಯ ಸಗ್ಗಿಯಾದಮ್‌ (ಮೈಲರಿ. ೧೯೨೬, ೬೩-೨; 9ನೆಯ ಶತ). 
ಬಗೆಗೊಂಡಿರೆ ನುಡಿದಂ ವಿಯಚ್ಚರಂ ಮುಂ ನಿನ್ನಂ ಕಂಡಟ್‌ಯದೆಯುಂ ಸ್ವಾಮಿ [? + ಅಮ್ಮ) 
ಕಂಡಂತಾದಪುದಖಂಡಿತವ್ಕಾಮೋಹಂ (ಶಾಂತಿಪು. ೫-6); ಪಾವನಿ ಜಾಂಬವಾಂಗದ | |ವಿಯಾತ (ಗು). ೧. ನಾಚಿಕೆಯಿಲ್ಲದ ; ಲಜ್ಜೆಗೆಟ್ಟ. ೨. ದಿಟ್ಟತನದಿಂದ 


ಸುಷೇಣ ವಿಭೀಷೆಣ ಚಂದ್ರರಶ್ಮಿ ಸುಗ್ರೀವ ವಿಯಚ್ಚರಪ್ರಮುಖರೇಜೆದ ರತ್ನವಿಮಾನ 5] ಕೂಡಿದೆ ; ದಿಟ್ಟನಾದ. (ಮು). ೩. ದಿಟ್ಟತೆನವುಳ್ಳಬೆನು : ''ಶ್ರತಿಭಾನ್ವೀತಿಂಿ 


ಮಾಲೆ ಶೋಭಾವಹಮಾಗೆ ಸುತ್ತಿ ಬರೆ (ಪಂರಾಮಾ. ೧೨-೯೩). ([ಸಂ.) | ಪ್ರಗಲ್ಪಂ ಹಚು ಬಗೆಯೆ ಕರಂ (ಧೃಷ್ಟ)ನಾತಂ ವಿಯಾತಂ'' (ಬಸ್ತುಕೋ. ೯೯:೬). [ಸಂ.] 
ಏಯಚ್ಚರಿ (ನಾ). ಆಕಾಶದಲ್ಲಿ ಸಂಚರಿಸುವವಳು ; ಖೇಚರಿ : ಈ | ಎಯುಕ್ತ (ಗು). ೧. ಬೇರ್ಪಡಿಸಿದ ; ಪ್ರತ್ಮೇಕಗೊಳಿಸಿದ. ೨. ಅಗಲಿದ ; 
ವಿಯಚ್ಚರಿಯುಂ . . . ತಾನುಂ ಪ್ರಾಸಾದದುಪರಿಮಭೂಮಿಯೊಳ್‌ ಇರ್ದು ವಿಯೋಗಹೊಂದಿದ. (ನಾ). ೩. ಅಗಲಿದವನು ; ವಿಯೋಗಿ : ಈ 
ದಿಶಾವಲೋಕನಂಗೆಯ್ಯುತ್ತಿರೆ (ಶಾಂತಿಪು ೯-೧೨ ವ). (ಸಂ. ಔೆಯಚ್ಚರೀ] ಸಮಾವೇಶದಿಂದ ಚಿರಕಾಲ ವಿಯುಕ್ತರಾಗಿದ್ದು ಆಕಸ್ಮಿಕವಾಗಿ ಒಂದುಗೂಡಿದ 
ವಿಯಚ್ಚಾರಿ (ನಾ). ೧. ಗಾಳಿಪಟ. ೨. ಆಕಾಶದಲ್ಲಿ ಸಂಚರಿಸುವವನು ; |10| ಈರ್ವರಿಗೂ ಉಂಟಾದ ಸಂತೋಷವನ್ನು ಅಷ್ಟಿಷ್ಟೆಂದು ಹೇಳಲಳವಲ್ಲ (ಕವಿ. ೧). 
ಗಗನಗಾಮಿ : ಬಹುಯೋಜನದ ಛಾಯೆ , ನೊರೆವ ನೀರಂ ಕರ್ಪುಗೈದು ಬರುತಿರ್ದುದಂ ೪. [ನಾಟ್ಕ]ಕಾಲಿನ ಹಿಮ್ಮಡಿಯ ಲಕ್ಷಣಗಳಲ್ಲಿ ಒಂದು : ಪಿರಿದುಶ್ಶ್ಬಿಪ್ತಂ 
ಕಂಡಳದ್ಭುತನಿಶಾಚರಿ. ಕಂಡಳೊಡನೊಡನೆ ಕಣ್ಣಟ್ಟುತದರ ಮೂಲದ ವಿಯಚ್ಚಾರಿಯಂ . « « ವಿಯುಕ್ತಾಂಗುಲಿ ಸಂಗತಮಾಯೆಂಟುಂ ಸಮಂತು ಪಾರ್ಹ್ಹಿಯ ಭೇದಂ 
(ಶ್ರೀರಾಮಾ. ೪೧೧-೨೨೬). (ಸಂ. ವಿಯಚ್ಚಾರಿನ್‌) (ಲಾಸ್ಮರಂ. ೩-೧೧೦). [ಸಂ.) 
ವಿಯಣ್ಣ (ನಾ). ಒಬ್ಬಾತನ ಹೆಸರು : ವಿಯಣ್ಣ ತುಜುಗಳೊಳ್ತುಲುವಾನ್ನಿಕ್ಕಿಸಿ | | ವಿಯುತ (ಗು). ೧. ಎ ವಿಯುಕ್ತ ೧. ೨. ಇ ವಿಯುಕ್ತ ೨. (ನಾ). ೩. ಕಾಲಿನ 
ಕಾದಿ ಸ್ವರ್ಗ್ಗಮಾಳ್ಡಂ (ಎಕ. x, ಶಿಡ್ಲಘ. ೫೮-೨; ಸು. 9007). (7+ ಅಣ್ಣ) 15| ಹರಡಿನ ಲಕ್ಷಣಗಳಲ್ಲಿ ಒಂದು : ನೆಗಳ್ದಂಗುಟಸಂಶ್ಲಿಷ್ಟಂ ಮಿಗೆಯಂತರ್ಯಾ[ತ] 
ವಎಯತ್ತಲ , ವಿಯತ್ತಳ (ನಾ). ೧. ಆಕಾಶಸ್ಥಲ ; ನಭೋಂಗಣ ; ಗಗನ ಮೊಳ್ಳುವೆತ್ತ ಬಹಿರ್ಗತಮೊಗೆದ ಮಿಥೋಯುಕ್ತಂ . . . ವಿಯುತಮೈದು ಗುಲ್ಭದ ಭೇದಂ 
ಮಂಡಲ : ಶರತ್ಸಮಯಸರಿತ್ಸಲಿಲ ವಿಮಲ ವಿಯತ್ತಲ ದಿಗಂತರಾಳಂಗಳುಂ (ಲಾಸ್ಕರಂ. ೩-೧೧೧). ೪. ಕೈಬೆರಳಿನ ಲಕ್ಷಣಗಳಲ್ಲಿ ಒಂದು : ಸಲೆ ಸಂಯುತ 
(ರತ್ನಕ. ೧-೩೦ ವ). ವಿಯತ್ತಳ : ೧. ನವನಳಿನೀವನಂಗಳ ಪರಾಗರಜಂಗಳನುಂಡು ವಿಯುತಂಗಳ್‌ ಸುಲಲಿತ ವಕ್ರಾಖ್ಯ ವಲಿತ ಪತಿತಾಖ್ಕಂಗಳ್‌ ಲಲನೇ ಕುಂಚನ್ಮೂಲಂ 
ಮುನ್ನಮಂತವನೆ ವಿಯತ್ತಳಬ್ರಮಣವಿಹ್ವಲನಾಗಿ ಬಟಲ್ಲು ಕಾಜುವಂತೆವೊಲಿರೆ ಗೆಲವಂದ ಪ್ರಸೃತಮೆಂದು ಭರತದೊಳೆಸೆಗುಂ ಇಂತೆಸೆವೇಳುಂ ಪೆಸರುಂ ಸಂತತ 


; ೬ ೬ ರವಿ ಪೊರ್ದಿದನಸ್ತಶೈಲಮಂ (ಪಂಪಭಾ. ೪-೪೬); ವಿಯತ್ತಳವ ನಳ್ಳಿಲಿವ |20 |, ಹಸ್ತಾಂಗುಲಿ[ಯ]ವಿಭೇದಮೆನಿಕ್ಕುಂ (ಲಾಸ್ಮರಂ. ೩-೧೧೨). [ಸಂ.] 
. ವೈರಿಸೇನೆಯ ಕುತ್ತಿ ತೇಗುವ ಮನದ ಮಾರುತಿ ಮೊಳಗಿದನು ಮುಂದೆ ವಿಯೋಗ (ನಾ). ೧. ಬೇರ್ಪಡುವಿಕೆ ; ಪ್ರತ್ಮೇಕವಾಗುವಿಕೆ : ಕಣಾದನ ವೈಶೇಷಿಕ 


(ಕುವ್ಮಾಕ. ೧೨-೨೦). ೨. [ಗಣಿತ] ಸೊನ್ನೆ ; ಶೂನ್ಶ : ಗಗನಂ ಶೂನ್ಮಾಂಬರ ಖರ ದರ್ಶನ ಅಣುಗಳ ಸರಿಯೋಗವಿಯೋಗವಿಶೇಷವೇ ದೃಗ್ಲೋಚರವಾಗುತ್ತಿರುವ 
ಮಿಗೆಯಾಕಾಶಂ ವಿಯತ್ತಳಂ ವ್ಯೋಮಾಂಬರ . . . ಬಿಂದುವಿನ ನಾಮನಾಸ್ತಿಸಮೇತಂ ಜಗತ್ತೆಂದಿತು (ಭಾರದ. ೧೨೨). 3. (ಪ್ರಿಯರ) ಅಗಲಿಕೆ ; ವಿರಹ : ದಿನದೊಳ್‌ 
(ವ್ಯವಹಾ. ೧೦-೧೦). [ಸಂ.] ಸಜಳತೆಯಿಂ ಮತ್ತ್ಯನಳಿನಮಂ ಮತ್ತಮಿರುಳೊಳುನ್ನಿದ್ರತೆಯಿಂದೆನಸುಂ 
ವಿಯತ್ನಳ "ವಿಯತ್ತಲ' ನೋ. 25 | ಚಕೋರಕುಮುದಮನನುಕರಿಸಿದುದಾ ವಿಯೋಗವಿಧುರೆಯ ಕಣ್ಣಳ್‌ (ಚಂದ್ರಪು. ೫-೧೨೫); 
ಎಯತ್ಪಥ (ನಾ). ಆಕಾಶಮಾರ್ಗ ; ಗಗನಪಥ : ನೋಟಕ್ಕಿಂಬಾದುದು ಪ್ರಿಯವಿಯೋಗದ ನೋವಿಗೆಣೆಯುಂಟೆ? (ಶ್ರೀರಾಮಾ. ೧೬೩-೩೧೬). ೩. ಸಾವು; 
ಮೇಘರಥವಿಯತ್ರಥಗಮನಂ (ಶಾಂತಿಪು. ೯-೭೩). [ಸಂ.) ಮರಣ : ಬಂಧುವಿನ ವಿಯೋಗವನ್ನು ಯಾರು ತಾನೆ ಮೌನವಾಗಿ ಸಹಿಸಿಯಾರು 
ವಿಯತ್ಪುರುಷ (ನಾ). ಆಕಾಶಸ್ವರೂಪನಾದ ಪುರುಷ ; ಪರಮಾತ್ಮ: ಹೇಳಿ? (ವೀರಯೋ. ೨೭). [ಸಂ.) 
ಸಹಸ್ರಶೀರ್ಷನಾದಿಪುರುಷನು ವೇದಪುರುಷನೊಬ್ಬ ಪುರುಷನು. . . ವಿಯತ್ಪುರುಷನೊಬ್ಬ | | ವಿಯೋಗಿ (ನಾ). ಅಗಲಿಕೆಯನ್ನು ಹೊಂದಿದ ವ್ಯಕ್ತಿ ; ವಿರಹಿ : ಒಗುಮಿಗೆ 
ಪುರುಷನು (ಬಸವ. ೯೫೫), "ಜ್ಯೋತಿಪುರುಷ' ಪರಾ. [ಸಂ.] 30| ಬೆಳಗಿದುದು ವಿಯೋಗಿಗಳ ಮೊಗಂ ಬೆಳ್ಳನಾಗೆ . . . ಬೆಳ್ಡಿಂಗಳ್‌ (ಮಲ್ಲಿಪು. ೭-೪೩); 
ವಿಯತ್ಪುಪ್ಪ (ನಾ). ೧. ಆಕಾಶದ ಹೂವು ; ಗಗನಕುಸುಮ. ೨. (ಆಲಂ) ಶಶಿಗೆ ಕಳೆಯೇಲೆ . . . ವಿರಹಿಗಳು ಬಾಯಾಜ್‌ ಮಾಮಸಕದಿಂ ಬಂದುದು ವಸಂತಂ 
ಅಸಂಭವವಾದುದು ; ಸುಳ್ಳು : ಮೊದಲಿಂದಂ ಕೂರ್ಮರೋಮಂಟಗೆಯ ವಿಯೋಗಿಹೃತ್ಕುಂತಂ ಸುಖಾಶ್ರಾಂತವು (ಹಚಕಾ. ೩-೧೫). [ಸಂ. ವಿಯೋಗಿನ್‌] 
ಶಶವಿಷಾಣಂ ವಿಯತ್ಪುಷ್ಟದಂತಿಲ್ಲದುದೇ ಸತ್ಯಂ ಪ್ರಪಂಚೆಂದಲ್‌ದು (ರಕ್ಷಾಶ. ೯೨). ವಿಯೋಗಿನಿ (ನಾ). ೧. (ಗಂಡ ಅಥವಾ ಪ್ರಿಯಕರನಿಂದ) ಅಗಲಿಕೆಯನ್ನು 
: [ಸಂ.] ಹೊಂದಿದವಳು ; ವಿರಹಿಣಿ : ಉತ್ಕಂಠವಿಯೋಗಿನೀಜನತೃಷಾತ್ಕುಷ್ಣಾಂಗ ಸಂಸಂಗ 
ವಿಯದ್ಗಾಮಿ (ನಾ). ೧. ಆಕಾಶದಲ್ಲಿ ಸಂಚರಿಸುವವನು ; ಖೇಚರ ; |೩| ಜಾಜ್‌ದುವಾದಂ ನವನೀಲನೀರಧರಮುಕ್ತವ್ಯಕ್ತವಾರ್ಬಿಂದುಗಳ್‌ (ಚಂದ್ರಪು. ೪-೪೦); 
ವಿದ್ಯಾಧರ : ವಿಯದ್ಗಾಮಿ ಭೂಮಿಪನೊಳ್‌ ಕೊಟ್ಟುದನಿಂತುಟೆಂಬಿನಿತನಾರಯ್ದೆನ್ನ | | ಕಮಳಿನಿಯಂ ವಎಯೋಗಿನಿಯನೀಕ್ಷಿಸಿ ಮತ್ತೆ ಬೃಹದ್ದಿಯೋಗವೇಗಮ 
ಬರ್ಪನ್ನಮಾಜ್ಞೆ ಪುರಂ ಮಂಡಲಮೆಂಬಿವರ್ಕೆ ನಿಮುತ್ತಲೇ ಶಿಕ್ಷೆಯುಂ ರಕ್ಷೆಯುಂ ನೊಳಕೊಳ್ಳುಮಾಗಳೆ ಮದಾಗಮನೋತ್ಸವಮಂ ್ಹನಿವೇದಿಸೆಂದಮೃತಮರೀಚಿ 
(ಶಾಂತಿಪು. ೨-೬೬). ೨. ಆಕಾಶದಲ್ಲಿ ಚಲಿಸುವಂಥದು ; ಗಗನಚರ : ತ್ರಿದಶಂ ಪೇಟ್ತು (ಪುಷ್ಪಪು. ೮-೯೮). ೨. [ಛಂದ] ಅರ್ಧಸಮವೃತ್ತಗಳಲ್ಲಿ ಒಂದು : 
ಮೇಣ್ಪಚರಂ ಮೇಣ್ಕುದುರೆಯ ರೂಪಿಂದಮರಸನಂ ಮುನ್ನಿನ ಜನ್ಮದ ಪಗೆವನೊಯ್ದ ವಿಯೋಗಿನಿ :- ಇದರ ವಿಷಮಪಾದಗಳಲ್ಲಿ ಸ ಸ ಜ ಗಣಗಳೂ ಒಂದು ಗುರುವೂ, 
ನಂತಲ್ಲದೊಡೆ ವಿಯದ್ದಾಮಿಯಪ್ಪ ಕುದುರೆಗಳೊಳವೇ (ಪಂರಾಮು. ೪-೧೨೧). 40| ಸಮಪಾದಗಳಲ್ಲಿ ಸ ಭ ರ ಗಣಗಳೂ ಒಂದು ಲಘುವೂ ಒಂದು ಗುರುವೂ ಇರುವುವು 
[ಸಂ. ವಿಯದ್ಗಾಮಿನ್‌] (ಕೈಪಿಡಿ. ೮೯). (ಸೆಂ. ವಿಯೋಗಿನೀ] 
ವಿಯನ್ನಂದನ (ನಾ). ಸ್ವರ್ಗದ ನಂದನವನ ; ಇಂದ್ರನ ವನ : ದುಂದುಭಿನಾದ | | ಎರಂಚಿ (ನಾ). ಬ್ರಹ್ಮ ; ಚತುರ್ಮುಖ : ಹರಿ ವಿರಂಚಿಗಳಿಂದ ಮುನ್ನ ಉಮೆಯ 
ಮಾವರಿಸೆ ದಿಕ್ತಟಮಂ ಚಲಕೇತನಂ ವಿಯನ್ನಂದನಶಂಕೆಯಂ ಪಡೆಯೆ . . . ಕಣ್ಣೆವಂದದೇಂ ಕಲ್ಯಾಣದಿಂದ ಮುನ್ನ . . . ಅಂದಿಂಗೆಳೆಯ ನೀನು ಹಳೆಯ ನಾನು (ಬಸವ. ೨). [ಸಂ.] 


ಬಂದುದೊ ರಾಮಕೇವಲಿಯ ಕೇವಲಪೂಜೆಗೆ ದೇವಸಂಕುಲಂ (ಪಂರಾಮಾ. ೧೬-೬೯) [ಸಂ.) ಎರಕ್ತ (ಗು). ೧. ಬಣ್ಣವನ್ನು ಕಳೆದುಕೊಂಡ ; ಬಣ್ಣಹೋದ ; ವರ್ಣಗೆಟ್ಟ. 
ವಿಯನ್ಮಹೀರುಹ (ನಾ). ಸ್ವರ್ಗದಲ್ಲಿರುವ ವೃಕ್ಷ ; ಕಲ್ಪವೃಕ್ಷ : ವಿಯನ್ಮ |45| ೨. ಉದಾಸೀನ ಮನೋಭಾವವನ್ನು ಹೊಂದಿರುವ ; ತಾಟಸ್ಥ್ಮದಿಂದ 
ಹೀರುಹದ ಪೂಗುಡಿಯೊಳ್‌ ಗುಡಿಗಳ್‌ ಪೊದಟ್ಟು ಚೆಲ್ಪಾಗೆ (ಚಂದ್ರಫೆ. ೩-೯೬). [ಸಂ. ಕೂಡಿದ. ೩. ಪ್ರಪಂಚದ ವ್ಕಾಮೋಹಗಳಿಗೆ ಒಳಗಾಗದ ; ವಿರಾಗಿಯಾದ; 


ವಿರಕ್ತಗೊಡಗೆ 


ವೈರಾಗ್ಯದಿಂದ ಕೂಡಿದ. ೪. ಬಹಳ ಕೆಂಪಾದ. (ನಾ). ೫. ಉದಾಸೀನ 
ಮನೋಭಾವವನ್ನು ಹೊಂದಿದವನು ; ತಟಸ್ಮನಾದವನು : ಸಮತೆಯಾಯಿತು 
ತವಕಿಗಳಿಗುದ್ದ ಮಿಗಳಿಗೆ ತಿಳಿವಾಯ್ತು ವಾಸಿಯ ಮಮತೆಯವರು ವಿರಕ್ತರಾದರು 
(ಕುವ್ಕಾಕ. ೫-೧೫). ೬. ಪ್ರಪಂಚದ ಯಾವ ಬಗೆಯ ವ್ಮಾಮೋಹಗಳಿಗೂ 
ಒಳಗಾಗದವನು ; ವಿರಾಗಿಯಾದವನು : ಹೊನ್ನು ಹೆಣ್ಣು ಮಣ್ಣು ಬಿಟ್ಟಾತನೇ 
ಎರಕ್ತನೆಂದು ವಿರಕ್ತದೇವರೆಂದು ಬಣ್ಣವಿಟ್ಟು ನುಣ್ಣಿಸಿ ಕರೆವರಯ್ಕ (ಘನವ. ೨೨-೧೯); 
ಯೋಗಶಾಸ್ತ್ರದಲ್ಲಿ ಹೇಳುವಂತೆ ಸಮಾಧಿವಿಶೇಷದಿಂದ ಸಿದ್ಧರಾಗಿ ಸರ್ವಜ್ಞರಾಗಿ 
. ಕೆಲವು ಕಾಲವಿದ್ದರೂ ವಿರಕ್ತರಾಗಿ ಮುಕ್ತರಾಗುವರು , ಕೇವಲರಾಗುವರು 

(ಹಿಂದಸಾ. ೬೮). ೭. [ವೀಶೈ] ವಿರಾಗಿಯಾದ ಶಿವಭಕ್ತ : ಭಕ್ತ ಎರಕ್ತರ 
ಆಚರಣೆಯೆಲ್ಲಾ ಒಂದೇ . . . ಭಕ್ತಂಗೆ ಬಹಿರಂಗದ ದಾಸೋಹ ವಿರಕ್ತರಿಗೆ 
ಅಂತರಂಗದ ದಾಸೋಹ (ಘನವ. ೨೯-೨೩). ([ಸ0.) 

ವಿರಕ್ತಗೊಡಗೆ (ನಾ). ವೀರಶೈವ ವಿರಾಗಿಗಳಿಗೆ ಕೊಡುತ್ತಿದ್ದ ಕೊಡುಗೆ : 
ವಿರಕ್ತಗೊಡಗೆ ಕಪ್ಪರಗೊಡಗೆ ಆಗಿ ಕೊಟ್ಟೆವಾಗಿ (ಮೈಆರಿ. ೧೯೩೫, ೧೬-೮; 1663). 

[ವಿರಕ್ತ 4 ಕೊಡಗೆ (< ಕೊಡಂಗೆಯ್ಮ್‌,)] 

ವಿರಕ್ತಮಠ (ನಾ). (ವೀಶೈ] ವಿರಾಗಿಗಳಾದ ಶಿವಭಕ್ತರ ಮಠ ; ವಿರಕ್ತರ 
ಮಠ : ತೊಟ್ಟವಾಡಿ ಗ್ರಾಮವನು ಶ್ರೀ ಮಾದಪಟ್ಟಣದ ವಿರಕ್ತಮಠಕ್ಕೆ ಸಿವಾರ್ಪಿತಕ್ಕೆ 
ಕೊಟ್ಟೆವು (ಎಕ. ೪ (8), ತಿರುಮ. ೨೫೯-೮; 1621); ಮಲ್ಲನ ಮೂಲೆಯಲ್ಲು ನೂತನಪ್ರತಿಷ್ಠೆ 
ಯಾಗಿ ವಿರಕ್ತಮಠವ ಕಟ್ಟಿಸಿ ಪ್ರಣಮಪ್ಪ ಚಂನವೀರದೆವರಯವಡೇರೆಂಬ ವಿರಕ್ಷಸ್ವಾಮಿ 
ಯವರಿಗೆ ಕೊಟ್ಟ . . . ಶಿಲಾಶಾಸನ (ಎಕ. ॥॥! (ಇ), ಗುಂಡ್ಲುಪೇ. ೨೫-೧೩; 1665). [ಸಂ.) 

ವಿರಕ್ತಿ (ನಾ). ಲೌಕಿಕವಿಚಾರಗಳಲ್ಲಿ ಆಸಕ್ತಿಯಿಲ್ಲದಿರುವಿಕೆ ; ವೈರಾಗ್ಯ : 
ಜಿನೇಶ್ಚರಂ ಬೆಸಸೆ ಕೇಳ್ವಜಿತಂಜಯಭೂಮಿಪಾಲಕಂ ಸಂದು ವಿರಕ್ತಿಗಾಗಳೆ ತದೀಯ 
ಸಮಕ್ಷದೆ ದೀಕ್ಷೆಗಂ ಮನಂದಂದಂ (ಚಂದ್ರಪು. ೭-೨೭); ಯೌವನಾಶ್ವಂ . . . 
ಮೂಡಿದ ವಿರಕ್ತಿಯಿಂ ನಾಚಿ . . . ಕಾರುಣ್ಮಕೀಡಾದ ಬಳಿಕದೇತಕೆ ಸಮರವೆನುತವಂ 
ಕರ್ಣಜಂಗಿಂತೆಂದನು (ಚೈಮಿಭಾ. ೪-೫೦). ([ಸಂ.) 

ವಿರಚನ (ನಾ). ೧. ನಿರ್ಮಾಣ ; ರಚನೆ : ಪೊಟಲ ಪೂರ್ವದಿಗ್ಭಾಗಂಗಳೊಳ್‌ 
ಶಿಬಿರನಿವೇಶೋಪಕಾರ್ಯವಿರಚನಪರರಾಗಿ (ಶಾಂತಿಪು ೧೦-೧೨೩ ವ). ೨. ಏರ್ಪಾಡು ; 
ವ್ಯವಸ್ಥೆ. ೩. ಸೃಷ್ಟಿಸುವುದು ; ಉತ್ಪತ್ತಿ ಮಾಡುವುದು. ೪. (ಸಾಹಿತ್ಮಕೃತಿ 
ಮುಂತಾದುವುಗಳ) ಬರವಣಿಗೆ ; ರಚನೆ ; ಸೃಷ್ಟಿ. (ಸಂ.] 

ವಿರಚನೆ (ನಾ). ೧. ಎ ವಿರಚನ ೧ : ಆ ಖಗೇಶ್ವರಂ . . . ನಿರತಿಶಯಸುರುಚಿರವಸ್ವ 
ಶೋಭಾವಿರಚಿ8ವಿರಚನೆತಯೊಳಂ ಮದಧ್ಮಪ್ರದೇಶಪರಿಕಳ್ತಿತವೇದೀವಿನ್ಮಾಸ 
ದೊಳಮೆಸೆದು ಪೊಸಯಿಸುವಂತಳಂಕರಿಸಿದಾಗಳ್‌ (ವರ್ಧಮಾ.೩-೮೨ವ). ೨. ಎ ವಿರಚನ 
೪ : ಚಿತ್ರಪಟದಂತೆ ಅಪೂರ್ವವಾದ ಒಂದು ಪುರಾಣಕಥಾವಿರಚನೆಯನ್ನೇ ಅದು ಅವರ 
ಕಣ್ಣೆದುರು ಕಟ್ಟಿದಂತೆ ಮಾಡುತ್ತದೆ (ದ್ಮಾವಾಪ್ಯ ॥. ಮುನ್ನುಡಿ). [ಸಂ. ವಿರಚನ) 

ವಿರಚನೆಗೆಯ್‌ (ಕ್ರಿ). ರಚಿಸು ; ನಿರ್ಮಿಸು : ಜಿನಸೇನಾರ್ಯಂ ಮುದದಿಂ 
ವಿರಚನೆಗೆಯ್ದ ಲಸತ್ಕೃತಿಯಿದನಾಂ. . . ಪುಣ್ಮನಿಮಿತ್ತಂ ಹಿರಿದುಂ ಹರಿಸದೊಳುಸಿರಿದೆನು 
(ಜಯಕಾ. ೧-೨೭). [ವಿರಚನೆ + ಕೆಯ್‌,) 

ವಿರಚಿತ (ಗು). ೧. ಕಟ್ಟಿದ ; ನಿರ್ಮಿಸಿದ : ವಿರಚಿತತೋರಣಮಾಳಾಕರಮುತ್ತಂಬಿತ 
ಜಯಧೃಜೋತ್ಕರಮೆನಿಪಾ ಪುರಮಂ ತರುಣೀಕೇಕರಮರೀಚಿನೀರಾಜಿತಾಕ್ಷತಾಂಗಂ 
ಪೊಕ್ಕಂ (ಚಂದ್ರಪು. ೬-೪೨); ಎಲ್ಲಿಯುಂ ವಿರಚಿತಭವನದಿಂದೆ ಜನದಿಂದೆಯಾ ನಾಡ 
ಸಿರಿ ಮೆಚ್‌ದುದು (ಚೈಮಿಭಾ. ೩-೨). ೨. ಏರ್ಪಡಿಸಿದ ; ಸಿದ್ಧಪಡಿಸಿದ. 
೩. (ಸಾಹಿತ್ಯಕೃತಿ ಮುಂತಾದುವನ್ನು?) ಬರೆದ ; ರಚಿಸಿದ. (ಸಂ. 

ವಿರಚಿಸು (ಕ್ರಿ). ೧. ಕಟ್ಟು ; ನಿರ್ಮಾಣಮಾಡು ; ನಿರ್ಮಿಸು : ನಿಜರಾಜಧಾನಿ 
ಯೊಳೊಸಗೆಯಂ ಮಾಡಿ ವಿವಾಹಮಂಟಪಮಂ ಸ್ಥಪತಿರತ್ನಕ್ಕೆ ಎರಚಿಸೆಂದು 
ಬೆಸಸಿದಾಗಳ್‌ (ಆದಿಪು. ೪-೩೦ ವ); ಒಂದಭಿನವಾಲಯವ ವಿರಚಿಸಲು ಶುಭದಿನ 


ಜಾಂ 


೭೯೩೯ 


10 


15 


35 


ಎರಡ 


ಕವೀಂದ್ರಸಮಿತಿಗೆ ಕವಿತಾಚತುರತೆಯಂ ಮೆಜ್‌ದು ಜಗನ್ನುತರೆನಿಸಿದರಲ್ಲೆ 
ಸಿದ್ಧಸೇನಾಚಾರ್ಯರ್‌ (ಚಾವೂಪು. ೧); ಕೃತಿ ನೆಗಟ್ಲ ಗದಾಯುದ್ಧಂ . . . ಕೃತಿಯಂ 
ವಿರಚಿಸಿದನಲಂಕೃತಿಯಂ ಕವಿರತ್ನನೆಂದೊಡೇವಣ್ಣಿಪುದೊ (ಗದಾಯು. ೧-೩೨). 
೩. (ಚಿತ್ರ ಮುಂತಾದುವನ್ನು) ಬಿಡಿಸು ; ರಚನೆಮಾಡು : ಚಿತ್ರಲೇಖೆಯಂ 
ಮಣಿಸ್ತಂಭಸಾಲಭಂಜಿಕಾಸ್ತಂಭಂಗಳೊಳ್‌ ಕುಂಕುಮರಸಪತ್ರರೇಖೆಗಳಂ ವಿರಚಿಸಲುಂ 
. ಪೇಟ್ದಾಗಳ್‌ (ಆದಿಪು. ೭-೨೧ ವ). ೪. (ವಿಧಿಗಳನ್ನು) ಮಾಡು ; 
ಆಚರಿಸು ; ನೆರವೇರಿಸು : ಚರಣಸರೋರುಹಕ್ಕೆ ಮಕುಟದ್ಕುತಿವಾರಿಗಳಿಂದೆ 
ಪಾದ್ಮಮಂ ವಿರಚಿಸಿದಾತ್ಮಜಂಗೆ ಬಿಡುಮುತ್ತಿನ ಸೇಸೆಯನಿಕ್ಕುವಂದದಿಂ ಸುರಿದು 
ಮುದಶ್ರುಬಿಂದುಚಯಮಂ (ಚಂದ್ರಪು ೬-೯೦); ಪರಿಪರಿಯ ಯಜ್ಞವನು ವಿರಚಿಸಿ 
ಸುರಪತಿಯ ಸಂತುಷ್ಟಬಡಿಸಲು ಸುರಿವನವ ಸಂಪೂರ್ಣವಾಗಿ ಸುವೃಷ್ಟಿಯನು ಜಗಕೆ 
(ಕುವ್ಮಾಉ. ೪-೬೦). ೫. (ವಿಧಿಗಳನ್ನು) ಮಾಡಿಸು ; ಆಚರಿಸುವಂತೆ ಮಾಡು : 
ತಿಳುಹಿ ಬಳಿಕನಿಬರನು ಸಲಿಲಾಂಜಲಿಮೃತಸ್ನಾನಾದಿ ಕರ್ಮಾವಳಿಯ ವಿರಚಿಸಿ [ಪಾಠಾಂ. 
ಮಾಡಿಸಿ] ಮುನಿಪನುಪಚರಿಸಿದನು ರಘುಪತಿಯ (ತೊರರಾ. ೨-೬-೨೬). ೬. ಅಲಂಕಾರ 
ಮಾಡು ; ಸಿಂಗರಿಸು : ವಿರಚಿಸಿದರುದ್ಬಾಹಶೋಭಾಕರದಲಂಕಾರದಲಿ ಮಿಥಿಳಾಪುರ 
ವನಖಿಳವಿಚಿತ್ರವಿಭವದ ವಿವಿಧರಚನೆಯಲಿ (ತೊರರಾ. ೧-೧೩ ಸೂಚನೆ). ೩. ನೆರವೇರು; 
ನಡೆ ; ಜರುಗು : ಎಿರಚಿಸಿತು ಪಟ್ಟಾಭಿಷೇಕೋತ್ಕರುಷ ಮಂತ್ರಾಕ್ಷತೆಯ ಮಳೆಗಳ 
ಕಟೌದರವನೀಸುರರು (ಕುವ್ಮಾಕ. ೧-೨೯). ಆ. ಸಿದ್ಧಗೊಳಿಸು ; ಸಜ್ಜುಮಾಡು ; 
ತಯಾರುಮಾಡು : ತರಳಿಕೆ . . . ಸಂಗಡಿಸಿಂಧನಂಗಳಂ ವಿರಚಿಸು ಬೇಗಮಿಂ 
ಚಿತಿಯನೇಂ ತಡವೀಕ್ಷಣಮೆನ್ನ ಜೀವಿತೇಶ್ವರನೊಡವೋಗವೇಲ್ಕುಮೆನಗೆಂಬುದುಂ 
(ಕಾದಂಪೂ. ೯೩೬); ವಿರಚಿಸಿದಂ ಎಚಿತ್ರತರಮಪ್ಸಲರ್ವಚ್ಚಮಂ (ಜಗವಿ. ೬-೧೫); 
ವೇದಿಸಲು ಬ್ರಹ್ಮಾಂಡಖಾಂಡನಿಷಾದ ಭಾಂಡಾವಳಿಗಳಂ ಸಮ್ಮೋದದಿಂದಂ ವಿರಚಿಸುವ 
ಕುಂಬಾಅನುಂ ತಾನೆ (ಬಸಪು. ೨೧-೨೬). ೯. ಹೆಣೆ : ವಿರಚಿಸಿದರ್‌ ಜಡೆಗಳನಾದರದಿಂ 
ದರಹಸಿತ ಬಿಸರುಹಾನನೆಯರ್‌ ಶಂಕರನರಸಿಗೆ ಗಿರಿಜಾತೆಗೆ (ಗಿರಿಕ. ೯-೩). 
೧೦. ನೇಯು : ಮೆಲೆವ ಚಿತ್ರಿಗ ನಾನಾ ಬಗೆ ದುಗುಲವ ವಿರಚಿಸುತಿಹ ಸೇಲಿಗರ 
. ೬ . ಚಿಪ್ಪಿಗಗೇರಿಯಿಹುವು (ಕಂನಎ. ೬-೫೫). ೧೧. ರೂಪುಗೊಳ್ಳು ; ವ್ಯಕ್ತವಾಗು ; 
ಪ್ರಕಟವಾಗು : ಕೊರಲ ಕಣೆ ಶಿರದ ಪೆಆ' ನೊಸಲುರಿಗಣ್‌ ಧೃತಚಾಪಹಸ್ತ 
ಶಾಕ್ವರಚಿಹ್ನಂ ವಿರಚಿಸೆ ಕೃಪಕೃತವರ್ಮರ್ಬೆರಸಾಗಳ್‌ ಮುಳಿದು ಬಂದನಶ್ವತ್ಥಾಮಂ 
(ಗದಾಯು. ೯-೨). ೧೨. ವರ್ಣಿಸು ; ವಿವರಿಸು ; ವಿಶದಪಡಿಸು : ಊರೂರೊಳತಿ 
ಶುಭಕರಮೆನಲು ಸಿರಿಯಾಳಚರಿತೆಯನೊರೆದೊರೆದು ವಿರಚಿಪರು ಭಕ್ತಸಭಾಂತರಂ 
ಗಳೊಳು (ಬಸಪು. ೨೫-೨೦); ಈ ಭೂಮಿಯನು ಕೊಂಡಾಗಲಾ ಸುತ್ರಾಮಗೊಡರಿಸಿ 
ದಂದವನು ವಿರಚಿಸಿದನಾ ಮುನಿಪ (ತೊರರಾ. ೧-೧೧-೪). (ವಿರಚನ + - ಇಸು) 
ವಿರಜ (ಗು). ೧. ಧೂಳಿಲ್ಲದ ; ಸ್ವಚ್ಛವಾದ. ೨. ದೋಷವಿಲ್ಲದ ; ಶುದ್ಧ 
ವಾದ. ೩. ರಜೋಗುಣವಿಲ್ಲದ. ೪. ಮುಟ್ಟು ನಿಂತುಹೋದ. (ನಾ). 
೫. ರಜೋರಹಿತವಾದದು ; ಪರಿಶುದ್ಧವಾದುದು : ಪ್ರಣಮ್ಮಯೆನೆ ಹೃತ್‌ 
ಪುಂಡರೀಕಂ ವಿರಜಮೆನೆ ವಿಶುದ್ಧಂ (ಪದ್ಮರಾ. ೧೧-೨೮). ೬. ರಜೋಗುಣರಹಿತ 
ನಾದವನು ; ಪರಿಶುದ್ಧನಾದವನು : ಅಪಹತಪಾಷ್ಮಾ , ವಿರಜಃ . . . ಸತ್ಯ 
ಸಂಕಲ್ಪಃ ಎಂಬ ಶ್ರುತಿಯಲ್ಲಿ ಹೇಳಲ್ಪಟ್ಟ ಸ್ವಾಭಾವಿಕಗುಣಾಷ್ಟಕಗಳು ಆವಿರ್ಭವಿಸುವುವು 
(ಓಂದಸಾ. ೨೬೪). ೭. ಒಂದು ಬಗೆಯ ವಾದ್ಯ : ಹಚೆಗಳಗಣಿತಭೇರಿ . .. ವಿರಜ 
ಬೊಬ್ಬುಳಿ ಘಂಟೆ ರಣವಜೆವೊಲಲುತಿರಲಂದು (ಕೌಶಿರಾ. ೪೧-೧೩). (ಸಂ. ವಿರಜಸ್‌] 


40 | ವಿರಜಾಜಿ (ನಾ). ಎರಡು ಸುತ್ತು ದಳಗಳಿರುವ ಒಂದು ಬಗೆಯ 


ಜಾಜಿಮಲ್ಲಿಗೆ; ಇರವಂತಿಗೆ ; ಹೆಜ್ಞಾಜಿ : ಅವರು ಹೆಚ್ಚು ಪ್ರೀತಿಯಿಂದ 
ಬೆಳಸುತ್ತಿದ್ದ ಹೂಗಳೆಂದರೆ ಪಾದರಿ, ಜಾಜಿ, ವಿರಚಾಜಿ, ಮರಳೆ , ಮಲ್ಲಿಗೆ, 
ಸಂಪಗೆ , ಕೇತಕಿ ಮುಂತಾದವು (ಸಾಹಿಜೀ. ೫೩). 

[ಆ ಇರ್‌ (ಆ ಎರಡು) + ಜಾಜಿ (< ಜಾದಿ).! ತೆಲು. ವಿರಜಾಜಿ, ವಿರಜಾದಿ] 


ಮುಹೂರ್ತಂಬೆರಸಿ ಆ ಪೊಳಲೊಳು ಪ್ರತಿಷ್ಠಿಸಿ (ಬಸಪು ೫೩-೩೨). ೨. (ಸಾಹಿತ್ಮಕೃತಿ |5| ವಿರಡ (ಗು). ೧. ಹಿರಿದಾದ ; ಅಸಾಧಾರಣವಾದ. (ನಾ). ೨. ಹಿರಿದಾದುದು; 


ಮುಂತಾದುವನ್ನು) ಬರೆ ; ರಚಿಸು ; ಪ್ರತಿಭಾವಿಶೇಷದಿಂ ಸನ್ಮತಿಯಿಂ ವಿರಚಿ? | 


| ಅಸಾಧಾರಣವಾದುದು: ಹರಿಯ ಬಸುತೊಳೆಗಖಿಳಲೋಕದ ವಿರಡವಡಗಿಹವೋಲು 


ವರತ 


ಭಾರತಶರಧಿಯೊಳಗಡಗಿಹವನೇಕ ಪುರಾಣಶಾಸ್ತ್ರಗಳು (ಕುವ್ಮಾಅ. ೧-೧೮). 
[ಆ ಸಂ. ವಿರಾಟ್‌! 

ವಿರತ (ಗು). ೧. ನಿಲ್ಲಿಸಿದ ; ತಡೆಹಿಡಿದ. ೨. ವಿರಮಿಸಿದ ; ವಿಶ್ರಮಿಸಿದ. 
೩. ಕೊನೆಗೊಂಡ ; ಕಡೆಮುಟ್ಟಿದ. ೪. ವಿರಕ್ತಿಹೊಂದಿದ. (ನಾ). 
೫. ನಿಷ್ಕ್ರಿಯವಾದುದು : ಕಂಗಳು ವಿರತನಾ £ವಾ3ದರು ಮೋಹದೊಳಗಾತುರನು 
ಧೃತರಾಷ್ಟ್ರನಿಗೆ ಸಲುವುದು ಕೇಳು ರತಿಸುಖವು (ಜನಭಾ ೬-೧೦). ೬. [ವೀಶೈ]) 
ಲೌಕಿಕವಿಚಾರಗಳಲ್ಲಿ ನಿರಾಸಕ್ತಿಯನ್ನು ಹೊಂದಿದವನು ;ವಿರಕ್ತ ; 
ವಿರಾಗಿ : ಪಕ್ಷವುಳಿದರಿರಾಜಕುಲಮಂ ಶಿಕ್ಷಿಸಲು ರಣದಲ್ಲಿ ತನ್ನತಿರೂಕ್ಷಕೋಪದಿ 
ವಿರತನಾಗುತ್ತೋಡಿ ಬೇಸತ್ತು (ಬಸಪು. ೨೭-೩೩); ತೋಂಟದ ಯತೀಶ್ವರನಮಲ 
ವಿರತರುಗಳಂ ವ್ಯಾಪಿಸಿದ ಹರಿಸದಿಂ ದಿಟ್ಟಿಸುತ್ತೆ (ಸಿದ್ಧೇಪು. ೧೫-೭೦). ೩. [ಜೈನ] 
ಸಂನ್ಕಾಸಿ ; ಕೃಪಣಕ ; ಸವಣ : ""ಮುನಿಃ, ತಪೋಧನ; ವಿರತಃ . .. ಸಂಯತಃ 
— ಈ ೯ ಸವಣರ ಪೆಸರ್‌'' (ಹಲಾಯು. ೫೭-೧೯೦). [ಸಂ.) 

ಎರತಿ (ನಾ). ೧. ಅಂತ್ಯ ;ಕೊನೆ ; ಮುಕ್ತಾಯ : ಜ್ವಳನಜಟಿ ನಿಜಪುರೋಪವನಳೀಳೆ 
ಮಧುಮಾಸವಿರತಿಯೊಳ್‌ ಮಸುಳ್ಳಿರೆ ಕಂಟಳಿಸಿದ ಮೆಯೈೆರಸಿನಿಸಾಕುಳನಾದೊಂ 
(ಶಾಂತಿಪು. ೫-೬೫). ೨. ವಿರಾಮ ; ನಿಲುಗಡೆ. ೩. ಲೌಕಿಕವಿಚಾರಗಳಲ್ಲಿ ನಿರಾಸಕ್ತಿ 
ಯನ್ನು ಹೊಂದಿರುವಿಕೆ ; ವೈರಾಗ್ಯ ; ವಿರಕ್ತಿ : ವಿರತಿ ವಿರತಿಯೆಂದು 
ವಿರತಿಯ ಹೊಲಬನಟೌಯದೆ ಹಂಬಲಿಸಿ ಹಲುಬುತಿಪ್ಪರಣ್ಣ ಕಠಿಣಪದಾರ್ಥವ ಸವಿದೊಡೆ 
ವಿರತಿಯೆ ... ಬಣ್ಣವಿಟ್ಟು ನುಡಿದರೆ ವಿರತಿಯೆ ಇಂತಿವೆಲ್ಲವು ವಿರತಿಯ ನೆಲೆಯನಟ್‌ಯದೆ 
ತಲೆಬಾಲಗೆಟ್ಟು ಹೋದವು (ಘನವ. ೨೪-೨೦); ನರರಂತೆ ಕಾಮವೈಕಾರದುನ್ನತ್ತದಿಂ 
ಪರಸತಿಯರನು ಕಂಡು ತರ್ಕೆಸಲೊಲ್ಲದತಿವಿರತಿಯಿಂದವಧಾನಭಕ್ತಿಯಳವಡಲು 
ಶೇಷಂಗೆ ಲಿಂಗಾಚಾರವು (ಮೈಲಾರ. ೫-೬). ೪. [ಛಂದ] ಪದ್ಮವನ್ನು ಹೇಳುವಾಗ 
ಅರ್ಥಸ್ಫೂರ್ತಿ ಕೆಡದಂತೆ ನಿಲ್ಲುವ ಸ್ಥಾನ ; ಉಸಿರ್ದಾಣ ; ಯತಿ: ಅಂಬುಜ 
ರಿಪುದ್ಕುಮಣಿ ಮಾರುತ ಬಲಾರಿ ತ್ಮಂಬಕಯುಗಂ ವಿರತಿ ಪಂಚಕದೊಳಿರ್ದಂದಂಬುರುಹ 
ಲೋಲನಯನೇ . . . ಕುಟ್ಮಲಮಯೂರಂ (ಛಂದೋಂಬು. ೨-೧೫೨). [ಸಂ.) 

ವಿರತೆ (ನಾ). ವೈರಾಗ್ಯದ ಮನೋಭಾವದಿಂದ ಕೂಡಿದವಳು ; ವಿರಕ್ತೆ : ಆ 
ನಾಗಲಾಂಬಿಕೆಯ ಗರ್ಭಸೌಂದರ್ಯಮಂ ತಾನಣಿದುತತ್ಸತಿಯ ಪೆಸರ್ವಿಡಿವುತುಂ ವಿರತೆ 
ನೀನಾರದೇಂ ಕಾರಣಂ ವೃಥಾಗರ್ಭಮಾಯ್ತೆನಲು (ಚಿಬಪು. ೪-೨೧). [ವರತ -ಎೃ] 

ವಿರಥ (ನಾ). ರಥವಿಲ್ಲದವನು; ರಥಹೀನನಾದವನು : ವಿರಥಂ ಪಾಂಡ್ಮಂ 
ಕೋಪಸ್ಸುರಿತಾಧ'ರನುಡಿದು ಕೆಡೆಯೆ ಪಟಯಿಗೆ!ಯುಂ] ಬಿಬ್ಬರಬಿರಿಯೆ 
ಗುರುತನೂಭವನುರಮಂ ಬಿರಿಯೆಚ್ಚು ಬೆಂಗೆವಂದಂ ಗಜದಾ (ಪಂಪಭಾ. ೧೨-೮೩); 
ವಿರಥನಾದನು ಕರ್ಣನಂಬಿಗೆ ತಿರುಹಿ ಬಿಲ್ಲನು ತೊಟ್ಟನಾ ಗುರು (ಕುವ್ಮಾ 

(ಸೆಂ.] 

ವಿರಮಣ (ನಾ). ೧. ಅಂತ್ಯ ; ಕೊನೆ ; ನಿಲುಗಡೆ : ಜಿನಚಂದ್ರಮುನೀಂದ್ರನೆ 
ಶಾಂತಿನಾಥನೀ ಶಾಂತಿನಾಥನಾ ಜಿನಚಂದ್ರಂ ಜಿನಚಂದ್ರಮುನೀಂದ್ರನೆ ಶಾಂತಿನಾಥ 
ನಾದೊಂ ಭವಾವಳೀವಿರಮಣದೊಳ್‌ (ಶಾಂತಿಪು. ೧೨-೬೦). ೨. ವಿರಾಮ. ಸಂ.) 

ವಿರಮಿಸು (ಕ್ರಿ). ವಿಶ್ರಾಂತಿಯನ್ನು ಪಡೆ ; ವಿರಾಮವನ್ನು ಹೊಂದು ; 
ವಿಶ್ರಮಿಸು : ಮರುತನುರುಬನು ತಾಳತೇಳುತೋಲಾಡುತ್ತ ವಿರಮಿಸಾ ಲೀಲೆಯಲಿ 
(ಮಂಕುಕ. ೯೧೪); ಊಟವಾದ ಮೇಲೆ ಒಂದರ್ಧಗಂಟೆ ಸ್ವಾಮಿದಾಸರು ವಿರಮಿಸುತ್ತಿದ್ದರು 
(ಸಮಜೀ. ೯೩೩). [ವಿರಮಣ + - ಇಸ್ಬು] 

ವಿರಲ, ವಿರಳ (ಗು). ೧. ಬಿಡಿಬಿಡಿಯಾದ. ೨. ನಯವಾದ ; ನಾಜೂಕಾದ. 
೩. ಅಗಲವಾದ. ೪. ಅಪರೂಪವಾದ ; ದುರ್ಲಭವಾದ : ವಿರಲಫಲಂಗಳಾದು 
ವಖಿಲೌಷಧಿಗಳ್‌ (ಆದಿಪು. ೮-೬೨). ೫. ಕೊಂಚ ; ಅಲ್ಪ. (ನಾ). ೬. ಮೊಸರು. 
ವಿರಳ : ೫. ವಿರಳಪರಿವಾರಪರಿವೃತನರಸಂ ಮಾದೇವಿವೆರಸು ನಿಚ್ಚಂ ಬಂದಾದರದಿಂದೆ 
ನೋಡಿ ಪೋಪಂ . . . ನಿಜನಂದನನಂ (ಕಾದಂಪೂ. ೪೩೬). ೭. ಬಿಡಿಬಿಡಿಯಾದುದು ; 
ಒತ್ತಾಗಿಲ್ಲದುದು ; ದಟ್ಟವಾಗಿಲ್ಲದುದು : ಬಿಂದು ಎಂಬ ಕೇಂದ್ರದಲ್ಲಿ 
ವಿರಳವಾಗಿರುವ ನಾದ ಬೆಳಕುಗಳ ಘನೀಭಾವ ಇದರ ಮುಂದಿನ ಹೆಜ್ಜೆ (ತತ್ವಪ್ರಾ. ೪೪೬); 


. ೬-೨೧). 


೭೯೪೦ 


10 


pe 


s 


20 


25 


30 


35 


40 


೩5 


ಎರಸೆ 


ವಿಜಾತೀಯ ಸಂಯುಕ್ತವ್ಯಂಜನಾಕ್ಷರಗಳು ವಿರಳವಾಗುವುವು. . . ವಿರಳವಾಗುವುದೆಂದರೆ 
ಎರಡು ವ್ಯಂಜನಗಳ ನಡುವೆ ಒಂದು ಸ್ವರ ಬರುವುದು (ಕೈಪಿಡಿ. ೨೯). 
೮. ಕೋಮಲವಾದುದು ; ಮೃದುವಾದುದು : ""ವಿರಳಂ ತನು ಪೇಲವಮದು'' 
(ವಸ್ತುಕೋ. ೧೦೪-೩೯). ೯, ಅಗಲ ; ವಿಸ್ತಾರ : ಇದರಿಂದ ಕಂಪಾಸಿನ ರುಂಡಿಯು 
ಮೊದಲಿಗಿಂತಲೂ ತ್ರಿಗುಣ ವಿರಳವಾಯಿತು (ಭೂಮಿಅ. ೪೭). ೧೦. ವೆಜ್ಜ ; ತೂತು ; 
ರಂಧ್ರ : ಪ್ರಾಣಕ್ಕೂ ಲಿಂಗಕ್ಕೂ ಅನುಸಂಧಾನವ ಮಾಡಬೇಕೆಂಬಲ್ಲಿ ಮಣಿಯ ವಿರಳದಲ್ಲಿ 
ಏರುವ ನೂಲೇ (ಸರ್ವವ. ೭೮-೪೩೫). ೧೧. ಅಪರೂಪ ; ದುರ್ಲಭ : ಅವರು 
ಹೊಂದಿಕೊಂಡು ಹೋಗುವುದು ಬಹಳೇ ವಿರಳ (ಕನ್ನಜಾ. ೧೦೪). [ಸಂ.) 
ವಿರಲತೆ, ವಿರಳತೆ (ನಾ). ೧. ಸಾಂದ್ರತೆಯಿಲ್ಲದಿರುವಿಕೆ. ೨. ಅಪರೂಪ 
ವಾಗಿರುವಿಕೆ ; ಅಪೂರ್ವತೆ. ವಿರಳತೆ : ೧. ದೊರೆಕೊಳ್ಳುದತ್ವವಿಧಿಯಂತರಾಳ 
ದೊಳ್‌ ಬಹುಳಮಾಗಿ ಮಧ್ಯಪದಕ್ಕಂ ದೊರೆಕೊಳ್ಳುದದರ್ಶನವಿಧಿ ವಿರಳತೆಯಿಂ 
ಕರ್ಮಧಾರಯಕ್ಕಟ್‌ವವರಿಂ, (ತಮದ. ೧೭೮). (ಸಂ. ವಿರಲತಾ] : 
ವಿರಸ (ಗು). ೧. ರಸಹೀನವಾದ ; ನಿರ್ದವವಾದ. ೨. ಸಾರವಿಲ್ಲದ. 
೩. ರುಚಿಯಿಲ್ಲದ  ಅರುಚಿಯಿಂದ ಕೂಡಿದ. ೪. ಕ್ರೂರವಾದ; 
ನಿರ್ದಯವಾದ. : "ವಿರಸಕೃತಿ' ಪರಾ. (ನಾ). ೫. ನಿರರ್ಥಕವಾದುದು : 
ಉಪಯೋಗವಿಲ್ಲದುದು : ಭಾನುಬಿಂಬವ ತಗೆವ ತಮದ ವಿತಾನದಂತಿರೆ 
ವಿರಸವಾಯ್ತು ಶರಾನುಗತಶರಜಾಲ (ಕುವ್ಮಾಗ. ೧-೪೮. ೬. ವಿರೋಧ ;ವೈಮನಸ್ಮ : 
ಕೂಡಲಸಂಗನ ಶರಣರೊಡನೆ ಸರಸವಾಡಿದರೆ ಅದು ವಿರಸ ಕಾಣಿರಯ್ಕಾ (ಬಸವ. ೬೬೧ ಅ); 
ಎಲವೊ ದಾನವಮಲ್ಲ ವೀರರ ಕುಲಶಿರೋಮಣಿ ನೀನು ನಾವೀ ಹುಲುಕಪಿಗಳೆಮ್ಮೊಡನೆ 
ಕಾದಲು ಸರಸ ವಿರಸವಲ (ಕೌಶಿರಾ ೩೪-೨೦); ಅಂದಿನ ವಿರಸವು ಬೇಗನೆ ಮಾಯವಾಗಲಿಲ್ಲ 
(ಹೇಮಂತ. ೨೧೫). ೭. ಹೊಂದಾಣಿಕೆ ಇಲ್ಲದಿರುವಿಕೆ; ಸಾಮರಸ್ಕವಿಲ್ಲದಿರುವಿಕೆ: 
ರಸವೆ ಜನನ ವಿರಸ ಮರಣ ಸಮರಸವೇ ಜೀವನ (ಗರಿ. ೧೪-೫). ೮. ಇಚ್ಛೆಗೆ 
ವಿರುದ್ಧವಾದುದು ; ಇಷ್ಟವಾಗದೆ ಇರುವಂಥದು : ವರಸವೆನಗಿದು 
ಮುಂಜಿಯೆಂಬುದನೊರೆಯದಿರು ಪರಿಹರಿಸಿ ಕಳೆ ಶಂಕರನನರ್ಚಿಸುತಕಟ ನೀ ಮರುಳಾಗಿ 
ಹೋದೆಯಲಾ (ಬಸಪು. ೩-೪೬); ಸರಸಭಾವದೊಳೆ ಭಾವಿಸೆ ಭಾವನವರಿಗಿದು ವಿರಸವಾಗದೆ 
ಮಾಣದು (ಜೈಮಿಭಾ. ೨೨-೧೬). ೯. ವೈಮನಸ್ಸುಳ್ಳವನು ; ವಿರೋಧಿ : ಸರಸರಿಗೆ 
ಸರಸಂ ವಿರಸರಿಗೆ ವಿರಸನಿತರರ ಬೆರಸಿದವರಂ ಬೆರಸನೀಶ್ವರವಿರಹಿತರ ವಿರಹಿತನತುಳ 
ಸುಮತಿ (ಬಸಪು. ೧೯-೧). ೧೦. [ಕಾವ್ಕಮಾ] ಕಾವ್ಯದೋಷಗಳಲ್ಲಿ ಒಂದು ; 
ರಸವಿಹೀನವಾದುದು ; ಅಹಿತಕರವಾದುದು ; ದೋಷಯುಕ್ತವಾದುದು : 
ತಜೌಸಂದಾ ಸಕ್ಕದಮುಮನಟ್‌ಯದೆ ಕನ್ನಡಮುಮಂ ಸಮಾಸೋಕ್ತಿಗಳೊಳ್‌ ಕುಲ್‌ತು 
ಬೆರಸಿದೊಡೆ ವಿರಸಂ ಮಜುಗುವ ಪಾಲ್ಗಳೆಯ ಪವಿಗಳಂ ಬೆರಸಿದವೋಲ್‌ 
(ಕವಿರಾ. ೧-೫೮). ೧೧. ನೀರಸವಾಗಿ ಹಾಡುವವನು ; ರಸಪೂರಕವಾಗಿ 
ಹಾಡದಿರುವ ಗಾಯಕ : ವಿರಸ-ರಸಹೀನವಾಗಿ ಹಾಡುವವನು (ಸಂಗೀಚಂ. ೧೦೩). 
(ಸಂ.] 
ವಿರಸಕರ (ನಾ). ಅಹಿತಕರವಾದುದು : ಸಂಬೋಧನೆ ದೀರ್ಫೋಕ್ತಿಯೊಳಿಂಬಾಗಿರೆ 
ಬರ್ಕುಮದನೆ ಪಲವೆಡೆಗಳೊಳೆಂದುಂ ಬಲ್ಲವರಿಡದಿರ್ಕಾದಂ ಬಾಯಲಟ್‌ದೂಳ್ವೆ ವೋಲ್‌ 
ಕರಂ ವಿರಸಕ[ಪಾಠಾಂ. ತ]ರಂ (ಕಎರಾ. ೨-೨೬). [ಸಂ.] 
ವಿರಸಕೃತಿ (ನಾ). ಕ್ರೂರವಾದ ಕೆಲಸ ; ನಿರ್ದಯವಾದ ಕಾರ್ಯ: ಹರನ 
ಖತಿಯೋ ಲಯಕೃತಾಂತನ ವಿರಸಕೃತಿಯೋ ಸರ್ವದಳಸಂಹರಣಕೇನುನಿಮಿತ್ತವೆಂದುದು 
ಭೂಸುರವ್ರಾತ (ಕುವ್ಮಾಗ ೯-೪೦). [ಸಂ.] 
ವಿರಸಗಾಣ್‌ (ಕ್ರಿ). ಅಹಿತಕರವೆಂದು ತಿಳಿ ;ತಿರಸ್ಕರಣೀಯವೆಂದು ಪರಿಗಣಿಸು : 
ಭರತಚಕ್ರಿಯದೊಂದು ಸೇವೆ ಸಿಕ್ಕಿದರದು ಸಿರಿಯೆಂದು ಬೆರೆದಿಹರೆಂಟು ಧರೆಯೊಳಾತನ 
ಸುತರಾಗಿ ಸಂಪದವನು ವಿರಸಗಂಡುದು ಚಿತ್ರವಲ್ತೆ (ಭರಚ. ೭೦-೧೧೫). (ವಿರಸ + ಕಾಣ್‌] 
ಎರಸೆ (ನಾ). ೧. ಹೊಂದಾಣಿಕೆ ಇಲ್ಲದವಳು : ವಿರಸೆಯರು ವಿಶ್ವಾಸಘಾತಕಿಯರು 
.. ವಾರಪುರಂದ್ರಿಯರು (ಬಸಪು. ೪೦-೫). ೨. ದಯೆಯಿಲ್ಲದವಳು ; 
| ನಿಷ್ಕರುಣೆಯಿಂದ ಕೂಡಿದ ಹೆಂಗಸು ; ಕ್ರೂರಿ : ಚಪಲೆ ಚಂಚಲೆ ಚಾಟುವತಿ 


ಎರಸೇಂಗಿತ 


ಚಂಡಿ... ವಿರಸೆ [ಪಾಠಾಂ. ಪರುಷೆ]ಪರವಶೆ ಪಾದರಿ. . .ತಾಮಸಿಯೆನಿಪ ವನಿತೆಯರ 
ನಿಜಕೆ ನಿಲಿಸಿ ನಿಶ್ಚೈಸಿದೊಡೆ ಬಳಿಕ ಬಾರದೆ (ಚೈಮಿಭಾ. ೫-೬೧). (ವಿರಸ + -ಎೃ] 
ವಿರಸೇಂಗಿತ (ನಾ). ಅಹಿತಕರವಾದ ಚೇಷ್ಟೆ, - ವರ್ತನೆ : ತೆಜಪಂ ಕಿಸುಗುಳತನಮಂ 
ಪೆಜನಿರ್ದುದನೆಗ್ಗತನಮನಾಡಿಗತನಮಂ ನೆಜ್‌ಯೆ ವಿರಸೇಂಗಿತಂಗಳನಲ್‌ವುಳ್ಳಂ 
ಕಾಣಲೀಯಲಾಗದು ವಧುವಂ (ಮದತಿ. ೧೦-೪೯). [ಸಂ.] 

ವಿರಹ (ನಾ). ೧. ಬೇರೆಯಾಗಿರುವುದು ; ಅಗಲಿಕೆ : ನಿಜವಾದ ತಂದೆಯರಿಗೆ 
ಮಗಳ ಮೊದಲ ವಿರಹವು ಅದೆಷ್ಟು ದು:ಖಕರವಾದದ್ದಿರಬೇಕು! (ಧರ್ಮಸಾ.೭೦). 
ಪ. ಪ್ರಿಯರು ಪರಸ್ಪರ ದೂರವಿರುವುದು ; ಪ್ರಿಯರ ಅಗಲಿಕೆ, - ವಿಯೋಗ: 


ವಿರಹದೆ ರಾಮಬಾಣದುಟಜಾಂಗಣ ರಮ್ಮಶಿಲಾತಲಂಗಳೊಳ್‌ ಬರಯೆ | 
ವಿಚಿತ್ರಮಾಗೆಸೆವ ಸೀತೆಯ ಚಿತ್ರಮಂ («ಕಾದಂಪೂ. ೧೧೪); ವಿರಹದೊಳಾದ |10 


ವೇದನೆಯನಾಟ್‌ಸಲಾ ಮರನೊಳ್ಳಿತೆಂದು ಮಾಮರದ ನೆಲಲ್ಲೆ ಪೋಪೆ ಗಡ 
(ಕಾವ್ಕಾವ. ೩೬೭); ವಿರಹವ ಬೀಳುಕೊಟ್ಟವು ಜಕ್ಕವಕ್ಕಿಗಳು (ಕುವ್ಮಾಭೀ. ೧-೩೮). 
೩. ಬಿಟ್ಟುಹೋಗುವುದು ; ತೊರೆಯುವುದು ; ಪರಿತ್ಕ್ಮಾಗ. 
೪. ಏಕಾಂಗಿಯಾಗಿರುವುದು; ಒಂಟಿಯಾಗಿರುವುದು. ೫. ಅಗಲಿಕೆಯ 
ಸಮಯದಲ್ಲಿರುವ ಪ್ರೀತಿ 1ಸಂ.) 

ವಿರಹಜ್ವರ (ನಾ). ಪ್ರಿಯರ ಅಗಲಿಕಯಿಂದುಂಟಾಗುವ ತೀವ್ರವಾದ ತಾಪ : 


ಜ್‌ 
hog 


ವಿರಹಜ್ವರದಿಂ ಪುಳಕೋತ್ಕರಮೊಗೆದುವು ರೋಮಕೂಪಮೆನಿತನಿತಜೂಳಂ | 


(ಕಾದಂಪೂ. 6೩೪); ಪರಿಹರಿಸಲೆಂದು ವಿರಹಜ್ವರಮಂ ಶಿಶಿರೋಪಚಾರಮೆಸಗಿದೊಡದು 
ತಾಂ ಪಿಗಿದಾದುದು (ರಾಜಶೇ ೭-೩೫). (ಸಂ. 

ವಿರಹತಾಪ (ನಾ).ವ ವಿರಹಜ್ವರ : ಸ್ವಯಂಪ್ರಭೆಯ ಎರಹತಾಪವನ್ನು ಪಂಪಕವಿ 
ಬಣ್ಣಿಸಿದಾಗ ಶ್ರಾವಕರೆಲ್ಲ ಅತ್ತುಬಿಟ್ಟಿರು (ದಾನಚಿಂ. ೧೫). (ಸೆಂ.) 

ವಿರಹವಿಧುರ (ಗು). ಅಗಲಿಕೆಯಿಂದುಂಟಾಧ ದುಃಖದ ; ವಿಯೋಗದಿಂದಾದ 
ನೋವಿನ : ಪಲತೆಅದಿಂ ಪಲುಂಬುವ ನಿತಂಬಿನಿಯರ ವಿರಹವಿಧುರನಾದಮೆ 
ಸೌಭಾಗ್ಯಯಶಃಪಟಹನಾದಮಾಗೆಯುಂ (ಮಲ್ಲಪು ೩-೪೨ ವ). (ಸ. 


ವಿರಹವಿಧುರೆ (ನಾ). ವಿಯೋಗದಿಂದ ದುಃಖಿತೆಯಾದವಳು : ಪಲರುಮಂಬರ |25 


| 
| 
| 


ಪರಿಕಿಪೊಡಗ್ನಿಗಮಾಕೆಯ |30 


ಚರನಿತಂಬಿನಿಯರ್‌ ಬಳಸಿ ದಿನಲಕ್ಷ್ಮಿಯಂ ಬಳಸಿದ ದೀಪಮಾಲೆಯಂತೆ ಕಾಂತಿಗೆಟ್ಟಿರೆ 
ವಿರಹವಿಧುರೆಯಾಗಿಯುಂ (ಪಂರಾಮು. ೧೧-೮೨ ವ). (ಸಂ. ವಿರಹವಿಧುರಾ। 
ಎರಹವಿಹ್ವಲೆ (ನಾ). ಐ ವಿರಹವಿಧುರೆ : ಕಾಮಂ ಬರೆದ ನೃಪಸುತೆನ ಸೊಬಗಿನ 
ನರಶಾಸನದಂತೆ ವಿರಹವಿಹ್ವಲೆಯಿರ್ಪಳ್‌ (ಚಂದ್ರಪು ೫-೧೨೬). (ಸೆಂ. ವಿರಹವಿಷ್ವಲಾ। 
ವಿರಹಾಗ್ನಿ (ನಾ). ವಿರಹದ ಬೇಗೆ, - ತಾಪ 
ವಿರಹಾಗ್ನಿಗಮಿಲ್ಲ ಭೇದಂ (ಚಂದ್ರಪು. ೫-೧೨೯); ಕೈರವಕೆ ಹಾಸ್ಮ ವಿರಹಾಗ್ನಿಗತಿರೌದ್ರಂ 
೬ « . ಎನಿಸಿದ ಹಿಮಕರನೆಸೆದಿರುತಿರ್ದನು (ಹಚಕಾ. ೩-೮೫). [೫೦.) 
ವಿರಹಾನಲ (ನಾ). ಇ ವಿರಹಾಗ್ನಿ : ಒಚದುಗುವ ಬಾಷ್ಟವಾರಿಯುನೆಜಂಕೆಗಳ್‌ ನಾಂದು 
ಮಗುಳೆ ವಿರಹಾನಲ [ಪಾಠಾಂ. ಳ|ನಿಂ ನೆಅ* ಬಜವಾಗಿರೆ ಪಡುನೇಸಜೊಳಿರ್ದುವಗಲ್ತು 
ಚಕ್ರವಾಕದ್ವಂದ್ವಂ (ಚಂದ್ರಪು. ೮-೬)... [ಸ0.1 
ಎರಹಾವಸ್ಥೆ (ನಾ). ಪ್ರಿಯರ ಅಗಲಿಕೆಯ ಸ್ಥಿತಿ ; ವಿಯೋಸಸ್ಥಿತಿ 
ವಿರಹಾವಸ್ಥೆ ಯನಪ್ಪುಕೆಯ್ದು ಪಿರಿದುಂ ಸುಯ್ವೆಂಕೆಯಿಂ ಪಂಕಜೋತ್ಕರಮಂ ಕಂದಿಸುತುಂ 
. . . ವಿಹ್ವಲಿಸುತ್ತುಮಿರ್ದುದತಿದೀನಾಲೋಕಕೋಕವ್ರಜಂ (ಕುಸುಮಾ. ೧೦-೪). 

(ಹಂ. ವಿರಹಾವಸ್ವಾ। 


ಎರಹಿ (ಗು). ೧. ಪ್ರಿಯವ್ಯಕ್ತಿಯನ್ನು ಅಗಲಿದ; ವಿಯೋಗ ಹೊಂದಿದ :|೪ 


"ವಿರಹಿಜನ' ಪರಾ. ೨. ಒಂಟಿಯಾಗಿರುವ ; ಏಕಾಂಗಿಯಾಗಿರುವ. 
(ನಾ). ೩. ಪ್ರಿಯ ಅಥವಾ ಪ್ರಿಯೆಯನ್ನು ಅಗಲಿದ ವ್ಯಕ್ತಿ; ವಿಯೋಗಿ: 
ಎರಹಿಗಳ ಸುಯ್ಯ ಬೆ೦ಕೆಯೊಳೆರ ಮೊಣಗಿದುವಕ್ಕುಮಾಗಳೆನಲುರಿವುರಿಯಿಂ 
ಕರಿಮುರಿಕನಾದುವುನ್ಮದಪರಭೃತ ಷಟ್ಟರಣರಾಜಕೇರಕುಲಂಗಳ್‌ (ಪಂಪಭಾ. ೫-೯೦); 
ಅರಸುಗಳಿಗಿದು ವೀರ . . .ವಿರಹಿಗಳೆ ಶೃಂಗಾರ ವಿದ್ಕಾಪರಿಣತರಲಂಕಾರ ಕಾವ್ಯಕೆ 


ಗುರುವೆನಲು ರಚಿಸಿದ ಕುಮಾರವ್ಕಾಸ ಭಾರತವ (ಕವ್ಮಾಳ. ೧-೧೯). (ಸಂ. ವಿರಹಿನ್‌] 


೭೯೪೧ 


ವಿರಳಾಕ್ನರ 


ವಿರಹಿಜನ (ನಾ). ಪ್ರಿಯರ ವಿಯೋಗವನ್ನು ಹೊಂದಿದ ಜನ, - ಅಗಲಿಕೆಯನ್ನು 
ಹೊಂದಿದ ಜನ : ವಿರಹಿಜನ ತರುಣಹರಿಣೋತ್ಕರನಿರ್ದಾರಣ ಸಮುತ್ತರಕ್ಷಾತ್ತ 
ಪರಿಸ್ಫುರದತನು ಚಮೂರು ನಖಾಂಕುರಂಗಳಿನಿಸಿದುವು ಮಿಸುಪ ಮುತ್ತದ ಮುಗುಳ್ಗಳ್‌ 
(ಚಂದ್ರಪು. ೭-೫೮); ವಿರಹಿಜನಕ್ಕೆ ತೀವ್ರಪರಿತಾಪಮನಾಗಿಸುತಿರ್ಪ ಕಾರಣಂ ನೆರಪಿದ 

|; | ಪಾಪಪಿಂಡಮದುತಾಂಪಿಡಿವಂತಿರೆರಾಹು ಚಂದ್ರನಂತ್ವರಿತದೊಳೆಯ್ದೆ ಬಂದು ಪಿಡಿಯಲ್ಕೆ 

| (ಬಾಧಪ ೫-೧೪). ಪಂ.) 

| ಎರಹಿಣಿ (ನಾ). ೧. ಪ್ರಿಯಕರನನ್ನು ಅಗಲಿದವಳು ; ಪ್ರಿಯನ ವಿಯೋಗವನ್ನು 

| ಹೊಂದಿದವಳು : ತೋಯಜನಾಭನನಂತಸಹಾಯಂ ನಲಿದಿಂತು ವತ್ಸಕುಲಮಂ 
ಕಾದಂ ಕಾಯೆ ವಿರಹಿಣಿಗನಂಗ೦ (ಜಗವಿ. ೩-೭೮); ವಿರಹಿಣಿಯಂತೆ ತದ್ದಿರಿಯ 
ತಂಗೊಳದೊಳ್‌ ನೆಲಸಿರ್ಪ ಪದ್ಮಿ ನೀತರುಣಿಯ ಚಾರುಕೋರಕಕುಚಂಗಳನುತ್ಕರದಿಂದಿನಂ 
ಸಮಂತಿರದಮರ್ದಂಟೆ (ರಾಜಶೇ. ೧-೧೧೬). ೨. ಒಂಟಿಯಾಗಿರುವವಳು ; 
ಏಕಾಂಗಿಯಾಗಿರುವವಳು. (ಸಂ. ವಿರಹಿಣೀ। 

ಎರಹಿತ, (ಗು). ೧. ತೃಜಿಸಲ್ಪಟ್ಟ ; ತೊರೆಯಲ್ಪಟ್ಟ . ೨. ಒಂಟಿಯಾಗಿರುವ; 
ಏಕಾಂಗಿಯಾಗಿರುವ. (ನಾ). ೩. ಬಿಟ್ಟವನು ; ತೊರೆದವನು ; 
ದೂರವಾದವನು : ಸರಸರಿಗೆ ಸರಸಂ. .. ಈಶ್ವರ ವಿರಹಿತರ ವಿರಹಿತನತುಳಸುಮತಿ 
(ಜಸಪು. ೧೯-೧); ಪೆಣ್ಣಂಡುಗಳೊಳೊರ್ವರುಂ ನಿಜಾಚಾರವಿರಹಿತರಾಗಿ ನಡೆವರಿಲ್ಲ 
(ಬೈಮಿಭಾ. ೧೮-೧೩). ೪. ಪ್ರಿಯರನ್ನು ಅಗಲಿದವನು ; ವಿಯೋಗಿ. (ಸಂ) 
| ವಿರಹಿತ್ಮ (ಅ). ಏನೂ ಇಲ್ಲದೆ ; ಸುಮ್ಮನೆ : ಭಾಂಡವ ತುಂಬಿದ ಬಳಿಕ ಸುಂಕವ 

ತೆತ್ತಲ್ಲದೆ ವಿರಹಿತ ಹೋಗಬಾರದು (ಬಸವ. ೧೯೬). (« ವಿರಹಿತ] 

ಇ | ವಿರಹಿಸು (ಕ್ರಿ). ಪ್ರಿಯರ ಅಗಲಿಕೆಯನ್ನು ಅನುಭವಿಸು ; ವಿರಹಾನುಭವವನ್ನು 
ಹೊಂದು : ಕೊಡೆಯೆಲೆಗಳ ತಿಂತಿಣಿಯಿಟ್ಟೆಡೆಗಳ ಕಬ್ಟಲೆಯನಿರುಳೆಗೆತ್ತಾತ್ಮೇಶಂ 
ತಡೆದೊಡೆ ನರೇಂದ್ರ ನೋಡೀ ನಡುವಗಲೊಳ್‌ ಚಕ್ರವಾಕವಧು ವಿರಹಿಸುವಳ್‌ 
(ಆದಿಪು. ೧೧-೬೧). (ವಿರಹ + - ಇಸು) 

ಎರಹೋತ್ಕಂಠಿತೆ (ನಾ). ೧. ವಿಯೋಗದಿಂದ ಉತ್ಕಂಠಿತೆಯಾದವಳು, - 
ದುಃಖಿತೆಯಾದವಳು. ೨. [ಕಾವ್ಯಮಾ] ನಾಯಿಕಾಭೇದಗಳಲ್ಲಿ ಒಂದು ; 
ವಿರಹದಿಂದ ದುಃಖಕ್ಕೊಳಗಾದವಳು : ಸ್ವಾಧೀನಭತಣ್ಯಕೆ .. .ವಿರಹೋತ್ಕಂರಿತೆ 

. ಕಲಹಾಂತರಿತೆಯರೆಂಬ ಯೆಂಟುತೆಅದವಸ್ಥಾನಿಬದ್ಧರಾದ ಕಾಮಿನಿಯರಿಂ 

(ವಿವೇಕ್‌ ೨೨೮); ನಾಯಕನ ಅನುನಯವೊಂದಕ್ಕೂ ಒಲಿಯದೆ ಕಡೆಗೆ ತಾನೇ 

ಪಶ್ಚಾತ್ತಾಪದಿಂದ ಕೊರಗುವ "ವಿರಹೋತ್ಕಂಡಿತೆ'ನಾಯಿಕೆಯಾದಾಗ "ವಿರಹವಿಪ್ರಲಂಭ' 
1ಸಂ. ವಿರಹೋತ್ಕಂಠಿತಾ) 


165 


(ಧೃನ್ಮಾಲೋ. ೭೫ ಅಡಿಟಿ). 
ವಿರಳ 'ವಿರಲ' ನೋ. 
ಎರಳತೆ "ವಿರಲತೆ' ನೋ. 
ವಿರಳದಂತೆ (ನಾ). ವಿರಳವಾದ ಹಲ್ಲುಗಳನ್ನುಳ್ಳವಳು ; ಹಲ್ಲುಗಳ ನಡುವೆ 
ಸಂದುಗಳನ್ನು ಉಳ್ಳವಳು : ಆತನ ದಾದಿ ವಿನಯಮತಿಯೆಂಬೊಳ್‌ ಗುಜ್ಜಿ ವಿರಳದಂತೆ 
ಆದಮಾನಂ ವಿರೂಪೆ ಪೇಸೆಪಡುವಳ್‌ (ವಡ್ಡಾರಾ . ೧೦೬-೨೨). [ಸಂ.ವಿರಲದಂತಾ। 
ವಿರಳೆದುಟಿ (ನಾ). ಅಗಲವಾಗಿ ತೆರೆದುಕೊಂಡಿರುವ ತುಟಿ ; ತೆರೆದ ಬಾಯಿ : 
ಉಜುಗಿ ಬಾಗಿದ ಶಿರದ ಸಡಿಲಿದ ತುಜುಬಿನುಚ್ಚಿದ ವಿರಳದುಟಿಗಳ ಬೆಟ್‌ತ ಮೋಚ್‌ಯ 
| ಕೆದಜುಮಿಸೆಯ ಬಿಗಿದ ಹುಬ್ಬುಗಳ (ಬಸಪು ೪೬-೫೬). [ವಿರಳ (ವ ವಿರಲ) 4 ತುಟಿ 
| ವಿರಳವೇಗಿ (ನಾ). [ಜೈನ] ಒಂದು ಬಗೆಯ ವಿದ್ಯೆ : ವಿರಳವೇಗಿ ರೋಹಿಣಿ 
ಮನೋವೇಗಿ . . .ಎಂಬಿವು ಮೊದಲಾಗೆ ಕುಲವಿದೆ ಜಾತಿವಿದ್ಶೆ ಸಾಧಿತವಿದೈೆಗಳೊಳ್‌ , 
ಸೆಂಪನ್ನವಾಗಿರ್ದು (ಚಾವುಂಪು. ೧೯೬). (ಸಂ. ವಿರಲವೇಗಿನ್‌] 
' ವಿರಳಾಕ್ಷರ (ನಾ). ೧. ಬಿಡಿಬಿಡಿಯಾದ ಅಕ್ಷರ. ೨. ಅಸ್ಪಷ್ಟವಾದ ಮಾತು, - 
ನುಡಿ ; ತಡೆತಡೆದು ಆಡುವ ಮಾತು : ಉಸಿರ್ದಂ ಲಜ್ಜೆಯಿನೆಂತಾನುಂ 
ಶೀರ್ಯಮಾಣ ವಿರಳಾಕ್ಷರದಿಂ (ಕಾದಂಪೂ. ೮೪೪); ವಿರಳಾಕ್ಷರದಿ ತಡೆತಡೆದು 
ನುಡಿದನಿಂತು . . . ಕೊರಳ್‌ ಗದ್ದದಿಸೆ ನುಡಿದು, ಹಿಂತಿರುಗಿದನು ಲಂಕೇಶ್ವರಂ, ಬಂದ 
ಬಟ್ಟೆಯೊಳೆ (ಶ್ರೀರಾಮಾ. ೪೯೫-೨೪೪). [ಸಂ. ವಿರಲಾಕ್ಷರ] 


35 


45 


ಎರಳಿಸು 


ಎರಳಿಸು (ಕ್ರಿ). ೧. ವಿರಳವಾಗಿ ಮಾಡು ; ಬಿಡಿಬಿಡಿಯಾಗಿ ಮಾಡು. 
೨. ಚ್ಕುತಿಗೊಳಿಸ: : ಧಕ್ಕೆತರು : ಅಖಣ್ಣಿತಬ್ರಹ್ಮರಾಜ್ಮಸ್ಥಾನವಿದು ವಿರಳಿಸಿ 
ದೊನನೂರುವರ-: ಎಲ್ಲು ಪೊಅಮಡಿಸಿ ಕಳೆವುದು (ಸೌಇಇ. 0, 


೬೭೩-೩೪; 984). 


೩. ಕಳೆ ; ನೀಗು : ದೇಶಘಾತ್ಮನುಭಾಗಸ್ಪರ್ಧಕ ನಾನಾಗುಣಹಾನಿ ಶಲಾಕೆಗಳಂ ! 


ವಿರಳಿಸುತ್ತುಂ (ತತ ,ಪ್ರ ೩೧೮); ಆ ವರ್ಗಶಲಾಕೆಯ ಹೀನರೂಪುಗಳ್ಗಸಂಖ್ಕಾತಂಗಳಂ 
ವಿರಳಿಸಿ (ಗೂಮ್ಮಸಾ. ೫೧-೮). (ವಿರಳ (ಇ ವಿರಲ) 4 - ಇಸ್ಬು] 

ವಿರಳೀಕರಿಸು (ಕ್ರಿ). ವಿರಳವಾಗಿ ಮಾಡು ; ಕಡಮೆಮಾಡು ; ತಗ್ಗಿಸು : 
ಶಿವಕಾರುಣ್ಮಪ್ರಾರ್ಥನಾಸ ಲಕ್ಕೆ ಸೇರಿದ ವಚನಂಗಳ ಸಂಪುಟ ೨೬ಕ್ಕೆ ವಿರಳೀಕರಿಸಿದ 
ಪದಂಗಳು ನೂಜಕ್ಕೆ ಪ್ರಥಮಮಂಜರಿಯು ಪರಿಸಮಾಪ್ರವಾದುದು (ಕೈಕವ. 
೧-೨೬-೩ ವು. |ವಿರಳೀಕರಣ್ಮ 4 - ಇಸ್ಬು) 

ಎರಾಗ (ನಾ). ೧. ಬಣ್ಣದ ಬದಲಾವಣೆ. ೨. ಒಲವಿಲ್ಲದಿರುವಿಕೆ ; 
ಮನಸ್ಸಿಲ್ಲದಿರುವಿಕೆ. ೩. ಪ್ರಾಪಂಚಿಕ ವಿಷಯಗಳಲ್ಲಿರುವ ' ಅನಾಸಕ್ತಿ ; 
ವಿರಕ್ತಿ ; ವೈರಾಗ್ಯ : ಆ ಕಾಂತೆಯ ಮೃದುತಳಪದ ಕೋಕನದಂ ತನ್ನ 
ರುಚಿಯನೊದವಿಸಿ ರಾಗೋದ್ರೇಕಮನದೆಂತು ರಕ್ತಾಶೋಕದ ತಳಿರೊಳ್ವಿರಾಗಮಂ 
ಪುಟ್ಟಿಸುಗುಂ (ಮಲ್ಲಿಪು ೩-೫೭); ಪಗೆಯಂ ಮಲ್‌ತು ಸಂತಂ ಪುದುವಾಟ್ಟುದೆಂದು 
ಬುದ್ಧಿವೇಬಲೊಡಮದುವೆ ವಿರಾಗಮಂ ಪುಟ್ಟಿಸೆ (ರಾಮಾಶ್ವ. ೪೨-೧೪). ೪. [ವೀಶೃ] 
ಈಶ್ವರನ ಹತ್ತು ಕಲ್ಮಾಣಗುಣಗಳಲ್ಲಿ ಒಂದು : ಶ್ರೀ ರುದ್ರನು ಧೃತಿ. . .ವಿರಾಗ 
ಮತಿ ಈಶ್ವರತ್ವವೆಂಬ ದಶಕಲ್ಮಾಣಗುಣಯುಕ್ತನಾಗಿ (ಎವೇಕ. ೨೯೦). [ಸಂ.] 
ವಿರಾಗಾರ್ಹ (ಗು). ೧. ವಿರಕ್ತಿಗೆ ಅರ್ಹವಾದ ; ವೈರಾಗ್ಕಕ್ಕೆ ಯೋಗ್ಯವಾದ. 
(ನಾ). ೨. ವಿರಕ್ತ ; ವಿರಾಗಿ : ""ವೈರಂಗಿಕಃ, ವಿರಾಗಾರ್ಹಃ- ಈ ೨ ವಿರಕ್ತಂ'' 
(ಹಲಾಯು. ೬೧-೨೧೪). [ಸಂ.] 

ವಿರಾಗಿ (ಗು). ೧. ಆಸಕ್ತಿಯಿಲ್ಲದ ; ಒಲವಿಲ್ಲದ. (ನಾ). ೨. ಲೌಕಿಕ 
ವಿಷಯಗಳಲ್ಲಿ ಆಸಕ್ತಿಯಿಲ್ಲದವನು ; ವಿರಕ್ತ : ವಿರಾಗಿಯರ್ಜುನನೆದೆಯ 
ಕೋಂಟೆಯಂ ಹುಡಿಗೈವ ಶೃಂಗಾರವೈತರಲಿ (ಚತ್ರಾಂಗ. ೨೯-೭೯೨). (ಸಂ. ವಿರಾಗಿನ್‌] 
ಎರಾಜ (ನಾ). ೧. ಕಾಂತಿ ; ಪ್ರಕಾಶ; ಹೊಳಪು : ""ಆಹ್ಲಾದವಿರಾಜಯುಕ್ತಿ 
ನುಡಿದಿಗ್ವಿವರಂಗಳೊಳುತ್ತರಾಹ್ಟಯಂ'' (ನಾನಾರ. ೭೮). ೨. ತೇಜಸ್ಸು. (ಸಂ.] 


ವಿರಾಜಪುರುಷ (ನಾ). ಅಧಿಕವಾದ ತೇಜಸ್ಸಿನಿಂದ ಕೂಡಿದವನು ;ಪರಮಾತ್ಮ : 


ವಿರಾಜ (ಪಾಕಾಂ. ವಿರಾಟ್‌]ಪುರುಷನೊಬ್ಬ ಪುರುಷನು ಅದಿಪುರುಷನೊಬ್ಬ ಪುರುಷನು 


(ಬಸವ. ೯೫೫). [ಸಂ] 


ವಿರಾಜಿ (ನಾ). ೧. ಪ್ರಕಾಶಮಾನವಾದುದು ; ಕಾಂತಿದಾಯಕವಾದುದು : 


ತುಂಗಕನಕ ಭೃಂಗಾರವಿರಾಜಿ ರಾಜನ್ಮರಕತಮಯಶುಕವಿರಾಜಿ (ಆದಿಪು ೪-೩೦ ರಗಳೆ). 
೨. ತೇಜಸ್ಸಿನಿಂದ ಕೂಡಿದವನು ; ತೇಜಸ್ವಿ. (ಸಂ. ವಿರಾಜಿನ್‌) 
ವಿರಾಜಿತ (ಗು). ೧. ಹೊಳೆಯುವ ; ಪ್ರಕಾಶಿಸುವ ; ಶೋಭಿಸುವ. (ನಾ). 
೨. ಪ್ರಕಾಶಿಸುವಂಥದು ; ಕಾಂತಿಯುತವಾದುದು : ಮುತ್ತಿನ ತೋರಣಂ 
ಕನಕವೇದಿಕೆ ಪಚ್ಚೆಯ ಕುಟ್ಟಿಮಸ್ಥಳಂ . . .ವಿರಾಜಿತಮಾಯ್ತು ವಿವಾಹಗೇಹದೊಳ್‌ 
(ರಾಜಶೇ. ೮-೨). ೩. ಕಾಂತಿಯುಕ್ತನಾದವನು ; ತೇಜಸ್ವಿ : ಧೀರತೆಗಿಡದೆ . , . 
" ತಮೋವೈರಿವಿಜಯಕ್ಕೆ  ಮಸೆದಸಿಧಾರೆವೊಲಪರಾಜಿತಂ ವಿರಾಜಿತನಾದಂ 
(ಶಾಂತಿಪು. ೪-೧೦೯). [ಸಂ.] 
ವಿರಾಜಿಸು (ಕ್ರಿ). ಪ್ರಕಾಶಿಸು ; ಹೊಳೆ; ಶೋಭಿಸು :ಎತ್ತಲುಂ ಮಿಳಿರ್ದ್ದ ಕೇತನರಾಜಿ 
ಕರಂ ವಿರಾಜಿಸಲ್‌ (ಎಇ. %॥1, ೩೩೬೧-೪೦; 929); ವಿರಾಜಿಸುತಿರ್ದುದು ತತ್ಪುರಾಂತರಂ 
(ಜಗವಿ. ೯-೯೭); ವಿನುತ ಮಖಮಂಟಪ ವಿರಾಜಿಸಿತು (ತೊರರಾ. ೧-೧೨-೨೬). 

[ವಿರಾಜ 3- - ಇಸು) 
ಎರಾಟರೂಪ (ನಾ). ಸಕಲವನ್ನೂ ತನ್ನಲ್ಲಿ ಅಡಗಿಸಿಕೊಂಡಿರುವ ದೈವದ 
ಭವ್ಮರೂಪ, - ಅಸಾಧಾರಣವಾದ ರೂಪ ; ವಿಶ್ವರೂಪ : ಕಮಲೋದರನು 
ಕೈಕೊಂಡನು . . . ಸಕಲಲೋಕದ ಬೀದಿ ವಿಸಟಂಬರಿವ ವಿಮಲ ವಿರಾಟರೂಪವನು 
| < ಸಂ. ವಿರಾಡ್ರೂಪ। 


(ಕುವ್ಮಾಭೀ. ೩-೬೪). 


೭೯೪೨ 


ವಿರಾಮ 


ವರಾಟ್ಟುರುಷ (ನಾ). ಅಸಾಧಾರಣನಾದ ಪುರುಷ ; ಪರಮಾತ್ಮ : ಇಲ್ಲೂ 
ವನವೃಕ್ಷನ್ಮಾಯದಿಂದ ಸಮಸ್ಥಸ್ಥೂಲಶರೀರಸಮಪಷ್ಪಿಯೆ ವಿರಾಟ್ಪುರುಷನು 
(ಓಂದಸಾ. ೧೯೬). [ಸಂ.) 
| ವಿರಾಡ "ಬೀಡಾರ' ನೋ. 
5 | ವಿರಾಡಿಸು "ಬಿರಾಡಿಸು' ನೋ. 
ಎರಾಡ್ಲೇಹ (ನಾ). ೧. ಭವ್ಯವಾದ ಮನೆ. ೨. ಸರ್ವಾಂತರ್ಯಾಮಿ 
ಯಾದವನು ; ಪರಮಾತ್ಮ : ಕಾಲಭೈರವಂ . . . ಸ್ವತಂತ್ರದಿವ್ಕಾವಯವ 
ವಿರಾಡ್ಗ್ಜೇಹ - * - ರುದ್ರನ (ವೀಶೈಪು. ೨-೩-೪). ([ಸಂ.) 
ಎರಾಡ್ಮನ (ನಾ). ೧. ಅಸಾಧಾರಣವಾದ ಮನಸ್ಸು. ೨. ವಿಶ್ವಚೇತನ : 
ನೆಯ್ದಾಳುತಿದೆ ಜಗವನೊಂದತಿ ವಿರಾಡ್ಮನಂ (ಶ್ರೀರಾಮಾ. ೫೮-೧೩೧). 
[ಆ ಸಂ. ವಿರಾಣ್ಮನಸ್‌) 
ವಿರಾಡ್ರೂಪ (ನಾ). ೧. ಎ ವಿರಾಟರೂಪ : ಹರಿಯುದಂಕನ ಮಾತ ಮನ್ನಿಸಿ 
ಕರುಣದಲಿ ತೋಖಿದನು ಮೊದಲಾ ನರಗೆ ತೋಜ್‌ಸಿದಾ ವಿರಾಡ್ರೂಪವನುದಂಕನಿಗೆ 
(ತಿಮ್ಮಅ. ೩-೪೦); ವಿಭುತ್ವದ ಪ್ರತೀಕವಾದ ವಿರಾಡ್ರೂಪವನ್ನೂ ತೋರಿಸಿದ 
ವೈರಾಗ್ಯಮೂರ್ತಿ ಶ್ರೀಕೃಷ್ಣ (ಭಾರದ. ೭೯. ೨. ಪರಮಾತ್ಮ ; ಪರಬ್ರಹ್ಮ : ಶ್ರೀ 
ಎರಾಡ್ರೂಪಂ ಹಿರಣ್ಮಗರ್ಭಂ ಸಕಲಜೀವರಂ ರಕ್ಷಿಸುವ ಮೂರ್ತಿಯಂ ನವ, 
ಶೋಭಾವಹದೊಳಂ ಕೂರ್ತ ಬಿತ್ತರಿಸಿದಂ ಕರುಣದಿಂದ ಹಲಗೆಯ ದೇಶಿಕಂ 
(ವೀಶೈಪು. ೭-೧ ಸೂಚನೆ); ವಿರಾಡ್ರೂಪನಾದ ಸೃಷ್ಟಿಕರ್ತನ ವಿಶ್ವರೂಪದರ್ಶನಕ್ಕೆ 
ವೈಜ್ಞಾನಿಕದರ್ಶನ ಮತ್ತು ತತ್ವಾನ್ವೇಷಕನ ತತ್ವದರ್ಶನ ಇವುಗಳ ಸಮನ್ವಯ ಅತ್ಮವಶ್ಶ 
(ಜುಕ್ನಾರ. ೪ ಏರಿಕೆ). ೩, ದೊಡ್ಡ ಆಕಾರ, - ಆಕೃತಿ ; ಬೃಹದಾಕಾರ : ಭಿನ್ನತೆಯ 
ಅಂಧಶ್ರದ್ಧೆ ವಿರಾಡ್ರೂಪವನ್ನು ತಾಳಿ (ಶಿಕ್ಷದ. ೨೪). [ಸಂ.1 
| |ಎರಾಡ್ರೂಪು (ನಾ). ಎ ವಿರಾಟರೂಪ : ಸಕಲವಿಶ್ವವನಾ ವಿರಾಡ್ರೂಪಂದು 
ಧ್ಮಾನಂಗೈಯುವದೆ ನಿಶ್ಚಯದ ವೆಸರ ಸಮಾಹಿತಿಯು (ಗಗತಾ. ೧೩-೪೩). (ಆ ವಿರಾಡ್ರೂಪ। 
| ವಿರಾಧ (ನಾ). ೧. ಅಡ್ಡಿ ; ವಿರೋಧ ; ಪ್ರತಿಬಂಧ. ೨. ಕಾಟ ; ತೊಂದರೆ ; 
ಉಪದ್ರವ. ೩. ರಾಮನಿಂದ ಹತನಾದ ಒಬ್ಬ ರಾಕ್ಷಸನ ಹೆಸರು : 
ತರಣಿವಂಶಜರತ್ರಿಮುನಿಯುಪಚರಣೆಯನು ಕೈಕೊಂಡು ರಜನೀಚರ ವಿರಾಧನ ಮುಲೌದು 
ಸಾರ್ದರು ಪಂಚವಟಿವನವ (ತೊರರಾ. ೩-೧ ಸೂಚನೆ); ಪಲ್ಮೊರೆದು ಗರ್ಜಿಪ ವಿರಾಧನಂ 
ಮರ್ದಿಸಿದೆ (ಜೈಮಿಭಾ. ೧೯-೨೦). [ಸಂ.) 
ವಿರಾಧಿಸು (ಕ್ರಿ). ಅಡ್ಡಿಮಾಡು ; ವಿರೋಧಿಸು : ಪ್ರಮತ್ತಸಂಯುತನಾಗಿ 
ನವಪ್ರಕೃತಿಸ್ಥಾನಮಂ ಕಟ್ಟುತಿರ್ಮು ಪ್ರಥಮೋಪಶಮಸಮ್ಮಕ್ತೃಮಂ ವಿರಾಧಿಸಿ 
ಅನಂತಾನುಬಂಧಿ ಕರ್ಮೋದಯದಿಂದಂ (ಗೊಮ್ಮಸಾ. ೧೪-೩). [ವಿರಾಧ 3 - ಇಸು) 
ವಿರಾಮ (ನಾ). ೧. ನಿಂತುಹೋಗುವುದು ; ನಿಲ್ಲುವುದು ; ನಿಲುಗಡೆ. 
೨. ಕೊನೆಗಾಣುವುದು ; ಅಂತ್ಮ ; ಸಮಾಪ್ತಿ. ೩. ಕೆಲಸ ಮುಂತಾದುವುಗಳ 
ಮಧ್ಮದ ಅವಕಾಶ ; ಬಿಡುವು ; ವಿಶ್ರಾಂತಿ : ನನಗೆ ವಿರಾಮವೇ ಇಲ್ಲದಂತಾಗಿದೆ 
(ರಾಯತ. ೮೦); ಕಚೇರಿಯಲ್ಲೋ ಒಂದು ಕ್ಷಣ ವಿರಾಮವಿಲ್ಲ €ರಂಗಕ. ೩.) . 
೪. [ಛಂದ] ಪದ್ಮಗಳನ್ನು ಹೇಳುವಾಗ ಅರ್ಥಸ್ಫೂರ್ತಿ ಕೆಡದಂತೆ 
ನಿಲ್ಲಿಸಬೇಕಾದ ಸ್ಥಾನ ; ಯತಿ : ಸುರಪುರೇಂದು ದಿವಸಾಧಿಪಾಗ್ನಿಗಳ್‌ ಬರೆ 
ದಿಶಾಗಜದೊಳಾ ಏರಾಮಮಾಗಿರೆ ಪೆಸರ್ನೆಗಟ್ಲ ನಾತಿಯಂತೆವೊಲ್‌ ನಿರುಪಮು ಕೆಳದಿ 
ಮತ್ತಕೋಕಿಲಂ (ಛಂದೋಂಬು. ೨-೧೩೧); ನಿಯತಸ್ಥಾನಂ ಪದವಿಸೃತಿಯೊಳಾದ 
ವಿರಾಮಮಜ್‌ಔಿಗೆ ಯತಿಯಕ್ಕುಂ (ಕಾವ್ಮಾವ. ೪೭೯). ೫. ವರ್ಣಛಂದಸ್ಸಿನಲ್ಲಿ 
ಪ್ರಸಿದ್ಧವಾದ ಇಪ್ಪತ್ತಾರು ಬಗೆಯ ಛಂದಸ್ಸುಗಳಲ್ಲಿ ಏಳನೆಯದಾದ 
ಉಷ್ಣಿಕ್ಕು ಎಂಬ ಛಂದಸ್ಸಿನ ವೃತ್ತ : ಶೀತಕರಾಗ್ನಿ ಚೇತೋಜಾತಹರರ್ಕಳಿರ್ದಂದೇ 
ತೊದಳೋಪಳೆ ನಾಮಾತಿಶಯಂ ವಿರಾಮಂ (ಪಾಠಾಂ. ವಿನಿಮ್ಮಂ) (ಛಂದೋಂಬು. 
೨-೮೪). ೬ [ಸಂಗೀತ] ಹಾಡುವಾಗ ಮಧ್ಯದಲ್ಲಿ ನಿಲ್ಲಿಸಬೇಕಾದ ಸ್ಥಾನ ; 
ಉಸಿರ್ದಾಣ : ಕುಂತವು ಅದ್ಭುತರಸದಲ್ಲಿ ಮಧ್ಯದಲ್ಲಿ ವಿರಾಮವಿರುವ ಮೂರು 
ಲಘುಗಳೊಡನೆ (ಹಾಡುವಂತಹುದು) ಎಂದು ಸ್ಮೃತವಾಗಿದೆ (ಚತುಪ್ರ. ೭೪). [ಸಂ.| 


10 


20 


25 


3 


ಎರಾಮಚಿಹ್ನ 


ವಿರಾಮಚಿಹ್ನ (ನಾ). ಬರವಣಿಗೆಯಲ್ಲಿ ಅರ್ಥವಿಶದತೆಯನ್ನುಂಟುಮಾಡಲು | 
ಮತ್ತು ಓದುವಾಗ ಉಸಿರನ್ನು ನಿಲ್ಲಿಸಲು ಪದಗಳ, ವಾಕ್ಕಭಾಗಗಳ ಮತ್ತು 
ವಾಕ್ಕಗಳ ನಡುನಡುವೆ ಅರ್ಥಾನುಸಾರಿಯಾಗಿ, ಉಚಿತವಾದ ಎಡೆಗಳಲ್ಲಿ 
ವಿರಾಮಸ್ಥಾನಗಳನ್ನು ಸೂಚಿಸಲು ಬಳಸುವ ಚುಕ್ಕೆ, ಗೆರೆ, ಕೊಕ್ಕೆ ಮುಂತಾದ 
ಲಿಖಿತಸಂಕೇತ, -ಗುರುತು: ವಿರಾಮಚಿಹ್ನಗಳಿದ್ದಲ್ಲಿ ನಿಲ್ಲಬೇಕು (ಮುಂಬಯಿ. ೨-೮). 
(ಪಂ. 
ವಿರಾಮಚಿಹ್ನೆ (ನಾ). ವ ವಿರಾಮಚಿಹ್ನ : ಮುದ್ರಣಕ್ಕೆ ಸಂಬಧಪಟ್ಟ ದೋಷಗಳಲ್ಲಿ 
ಹೇರಳವಾಗಿರುವುವು ಯಾವುವೆಂದರೆ . . . ಅಸಮಯೋಚಿತವಿರಾಮಚಿಹ್ನೆಗಳ 
ಉಪಯೋಗ, ವ್ಯಾಕರಣದೋಷಗಳು . . . ಇತ್ಯಾದಿ (ಮುದ್ರಕ. ೩೦). 
(ಪಠ. ವಿರಾಮಚಿಹ್ನ] 
ವಿರಾಮಜ್ವರ (ನಾ). ನಿಂತು ನಿಂತು ಬರುವ ಒಂದು ಬಗೆಯ ಜ್ವರ : ಹಸಿವು, 
ಬಾಯಾರಿಕೆ ಶರೀರಲಾಘವ ಅಲ್ಪಜ್ವರ ಮಲದಲ್ಲಿ ಪಿತ್ತಶ್ಲೇಷ್ಠಗಳ ಪ್ರವೃತ್ತಿ 
ಮನೋತ್ಸಾಹಎಲ್ಲದಿರುವುದು ಇವುಗಳೆಲ್ಲಾ ವಿರಾಮಜ್ವರಲಕ್ಷಣಗಳು (ಸಕವೈ೯೭). (ಸಂ.] 
ವಿರಾಮಾಯಣ (ನಾ). ಬಿಡುವು ಮಾಡಿಕೊಂಡು ಕೇಳುವಂಥ ಕಥೆ ; 
ದೀರ್ಫಕಾಲದ ವಿರಾಮದಲ್ಲಿ ಕೇಳುವಂಥ ಕಥೆ : ಮತ್ತೊಮ್ಮೆ ಬರುವೆ. 
ದಿನವೆಲ್ಲಮುಂ ಕೇಳ್ವಿನೋದುವೆಯಂತೆ ; ರಾಮಾಯಣಂ ಅದು ವಿರಾಮಾಯಣಂ ಕಣಾ! 
(ಶ್ರೀರಾಮ. 8 ೯). P ಇದು ಶಬ್ದಚಮತ್ಕಾರವಾಗಿ ಸೃಷ್ಟಿಸಿರುವ ಕವಿಕಲ್ಪಿತ 
ನಿಷ್ಪತ್ತಿಯ ರೂಪ. (ವಿರಾಮ 4 ಆ ಅಯನ] 
ಎರಾವ (ನಾ). ಧ್ವನಿ ; ಶಬ್ದ : "ಶಬ್ದಃ ನಿನಾದ, ನಿನದಃ . . . ಸಂರಾವ;, 
ವಿರಾವಃ- ೧೭ ಧ್ವನಿಯ ಹೆಸರುಗಳು'' (ಸಿದ್ಧಾಂತಿ. ೫೬). (ಸಂ.] 
ವಿರಾಳ (ನಾ). ಆಕರ್ಷಣೆ ; ಮೋಹ :ನಿರಾಳದಲ್ಲಿ ನಿಂದ ಸುಖಿಗೆ ವಿರಾಳದಲ್ಲಿ ಸುತ್ತು 
ತಿರುಗುತ್ತಿಹಲೇಕೆ (ಮೋಳಿಮಾ. ೧೦೫-೪೧೯); ""ಅಶಾಂತತೆ, ದುಃಖ, ಸಂಸಾರ'' 
(ಮೋಳಿಮು. ಕೋಶ). ([ಇ- ತೆಲು. ವಿರಾಲ, ವಿರಾಳ| 
ವಿರಿಂಚ (ನಾ). ಬ್ರಹ್ಮ; ಅಜ :ವಿರಿಂಚಖ್ಮಾತಿ ಲೋಕಂಗಳೊಳ್ಳರಿದಾಯಸದೆ ನಿಂದುದೊ 
(ಕಾದಂಪೂ. ೬೬೬); ಅರರೆ ನೂತನಸೃಷ್ಟಿಯಾಯ್ತು ವಿರಿಂಚಿಸೃಷ್ಟಿಯಲಿ (ಕುವ್ಮಾಭೀ.೧-೪೯). 
| (ಸಂ. 
ವಿರಿಂಚನ (ನಾ).  ವಿರಿಂಚೆ : ""ಸರಸಿರುಹಭವಂ . . .ವಿರಿಂಚನಂ ವಿಧಿ ಪಿತಾಮಹಂ 
ಚತುರಾಸ್ಕಂ'' (ವಸ್ತುಕೋ. ೩-೧೧). [ಸಂ.) 
ವಿರಿಂಚಿ (ನಾ). ೧. ಬ್ರಹ್ಮ : ಹರಿ ವಿರಿಂಚಿಗೆ ನುಡಿದಂ (ಜಗವ. ೧-೬೭); ಸಕಲಪ್ರಮಥರಂ 
ಹರಿವಿರಿಂಚಿ ವಾಸವಮುಖ್ಯಸುರನಿಕರಮುನುಮುನಿಗಳನು. . . ಪಂಪಾ 
ವಿರೂಪಾಕ್ಷಲಿಂಗಪ್ರಭು ವಿಲಾಸದಿಂ ಕಳುಹಿ ತಾಂ ನಡೆಗೊಂಡನಂದು ಕೈಲಾಸಗಿರಿಗೆ 
(ಹಚಕಾ. ೧೪-೨೨). ೨. ಶಿವ : ಚಕ್ರಧರತ್ವಮಂದು ಸಫಲಂ. . .ಶಕ್ರವಿರಿಂಚಿಮುಖ್ಯಸುರ 
ರಕ್ಷಣಮಂದು ಕೃತಾರ್ಥಮೆನ್ನೊಳಾ ವಿಕ್ರಮಸಾಲ್ವನಂ ತವಿಸಿದಂದಿದನಲ್‌ದೆಂ ಪಿತಾಮಹಾ 
(ಜಗವ. ೧-೭೩). ೩. ವಿಷ್ಣು : ಸಲಿಲಮಯವಾದಖಿಳಭುವನಾವಳಿಗಳೊಳಗೆ 
ವಿರಿಂಚಿಯಾಳುತ ಮುಳುಗುತೈತಂದಾಲದೆಲೆಮಂಚದಲಿ ಪವಡಿಸಿದ (ಕುವ್ಮಾಉ. ೯-೫೫). 
[ಸಂ.] 
ವಿರಿಂಚಪ್ರಭವ (ನಾ). ಬ್ರಹ್ಮನನ್ನು ಪಡೆದವನು ; ವಿಷ್ಣು : ಸಭೆಯೊಳೋಲಗ 
ದೊಳು ವಿರಿಂಚಿಪ್ರಭವನನುಮತದಿಂದ ಧರಣೀವಿಭು ಮಹಾಕ್ರತುರಾಜಸೂಯವನೊಲಿದು 
ಕೈಕೊಂಡ (ಕುವ್ಮಾಸ. ೧ ಸೂಚನೆ). 1ಸಂ.] 
ಎರಿಂಚಿಸಚೆ (ನಾ). ಬ್ರಹ್ಮನ ಸಭೆ : ನಿರ್ವಿಣ್ಣೆಯಾಗಿ ಭೂವಧು ಗೀರ್ವಾಣಾವೃತ 
ವಿರಿಂಚಿಸಬೆಯಂ ಪೊಕ್ಕಳ್‌ (ಜಗಎ. ೧-೨೭). (ಸಂ. ವಿರಿಂಚಿಸಭಾ) 
ವಿರಿಎರಿ (ನಾ). ಒಂದು ಅನುಕರಣ ಶಬ್ದ : ಪುಣ್ಣ ಬಾಯಿಂ ಪುಟು ವಿರಿವಿರಿಯೆಂದುರ್ಕೆ 
(ಶೃಂಗಾರ. ೧-೮೮). "ವಿಲಿವಿಲಿ' ಪರಾ. 
ವಿರುತ (ನಾ). (ಪಕ್ಷಿಗಳ)ಕೂಗು ; ಕುಕಿಲು ; ಚಿಲಿಪಿಲಿ ಶಬ್ದ : ""ಉಡ್ಡೀನಂ 
ಪ್ರಡೀನಂ ಪಕ್ಷಿಗಳ ಗತಿಯಕ್ಕು ವಿರುತಮೆನೆ ನುಡಿಯಕ್ಕು'' (ಮಂಗರಾ. ೫೦-೨). (ಸಂ. 
ಎರುತಿ (ನಾ). ೧. ಶಬ್ಧ ಧ್ವನಿ : ನೆರೆದ ಸಮಸ್ತದೇವನಿಕುರುಂಬದ | 


ತ ಗದ 


೭೯೪೩ 


ವಿರುದ್ದಾ ಭಾಸ 


ಯಾನವಿಮಾನಕಿಂಕಿಣೀವಿರುತಿಯ ದುಂದುಭಿಧ್ವನಿಯ ಮಂಗಳಗೇಯದ ನಾದಮಂ 
ತರಂತರದೊಳೆ ಪೊತ್ತು (ಆದಿಪು. ೩-೨೨); ಕಳಕಾಂಚಿಕಾವಿರುತಿ ಕರ್ಣದೊಳಂಚೆಯ 
ತುಪ್ಪಟಂಚೆಯಂ ಪೊಸೆಯೆ ನಿರೀಕ್ಷಣವ್ಯ್ಮಸನದಿಂ ನಡೆತಂದುದು ಸೌಂದರೀಜನಂ 
(ಚಂದ್ರಪು ೬-೯೫). ೨. ನ. ವಿರುತ : ಸುರಭಿಸಮಯದೊಳೆ ಕೋಕಿಳವಿರುತಿನಿಬಂ 
ಧನಮನಬ್ದ ಕಾಲದೊಳೆ ಮದೋದ್ಭುರಕೇಕಿ ಮಧುರಕೇಕಾವಿರುತಿಯನಭಿಯುಕ್ತರಟ್‌ದು 
ಪೇಟ್ಟುದು ಕೃತಿಯೊಳ್‌ (ಕಾವ್ಕಾಮ ೮೯೧). [ಸಂ.] 

ವಿರುದ್ಧ (ಗು). ೧. ತಡೆಗಟ್ಟಿದ ; ಅಡ್ಡಿಪಡಿಸಿದ. ೨. ವ್ಯತಿರಿಕ್ತವಾದ ; 
ಪ್ರತಿಕೂಲವಾದ. ೩. ಒಪ್ಪಿಗೆಯಾಗದ ; ಅಪ್ರಿಯವಾದ. ೪. ನಿಷಿದ್ಧವಾದ ; 
ನಿಷೇಧಿಸಿದ. (ನಾ). ೫. ವೃತಿರಿಕ್ತ ; ಪ್ರತಿಕೂಲ : ಕೃಷ್ಣನ ಸ್ವಭಾವವು ಇದಕ್ಕೆ 
ತೀರ ವಿರುದ್ಧವಾದುದು (ವಾರಾಕೃ. ೫೮). ೬ ಅಡ್ಡಿ ; ವಿರೋಧ : ಸಿಂಗಿತಲೆ ಪಣ್ಮಾರನ್ನೆ 
ಕಾಸಂಪಳ್ಳಿಯಾ ಸಮಭಾಗಮಾನ್‌ ಚನ್ಹಸೂರ್ಯ್ಯರುಳ್ಳಪ್ಪಿನಂ ಸರ್ವೃವಿರುದ್ಧ ರಹಿತಂ 
ಗೋಪಾಲದೇವ[ರ್‌] ಕೊಟ್ಟಿರ್‌ (ಎಇ. 70೬ ೧೭೮-೯; 8ನೆಯ ಶತ). ೭. ಹಗೆತನ ; 
ವೈರ : ತಾವು. . . ನಮಗೂ ಟೀಪುಸುಲ್ತಾನರಿಗೂ ಇರುವಂಥಾ ವಿರುದ್ಧವನ್ನು ಬೆಳೆಸಿ 
ತಮ್ಮ ಎಲಾಯಿತಿಗಳಿಗೆ ಹೋಗುತ್ತೀರಿ (ರಾಜಂದ್ರ. ೮೩). ೮. [ಕಾವ್ಯಮಾ]ವಿರೋಧಕರ 
ವಾದ ಶಬ್ದಾರ್ಥಗಳು ಸೇರಿ ಆಗುವ ಒಂದು ಅಲಂಕಾರ : ಧರೆಗೆ ವರೋಧಮ 
ನಣ್‌ಪ್ಪರ ವಿರುದ್ಧ ಶಬ್ದಾರ್ಥಘಟನೆಯಾಗೆ ವಿರುದ್ಧಂ (ಉದಯ. ೫೭). ೯. [ನ್ಯಾಯ] 
ಅಸಿದ್ಧ, ವಿರುದ್ಧ, ಅನೈಕಾಂತಿಕ ಮತ್ತು ಅಕಿಂಚಿತ್ಯರ ಎಂಬ ನಾಲ್ಕು 
ಬಗೆಯ ಹೇತ್ವಾಭಾಸದೋಷಗಳಲ್ಲಿ ಒಂದು :ನಿಗಮನಾದ್ಕಂಗಳುಂ ಸವ್ಯಭಿಚಾರ 
ವಿರುದ್ದ ಸತ್‌ ಪ್ರತಿಪಕ್ಷ ಅಸಿದ್ದಿಬಾಧೆಗಳೆಂಬ ಹೇತ್ವಾಭಾಸದೋಷಂಗಳು (ಎವೇಕ. ೧೮); 
ಹೇತುವು ಸಾಧ್ಯದ ಅಭಾವವನ್ನು ಸಾಧಿಸುವುದಾದರೆ ಅದು ವಿರುದ್ಧವೆನಿಸುವುದು 
(ಭಾತತ್ತ್ವ. ೨೪೦). [ಸಂ.] 

ವಿರುದ್ಧಮತಿಕೃತ್ತು (ನಾ). [ಕಾವ್ಯಮಾ] ಪದದೋಷಗಳಲ್ಲಿ ಒಂದು ; 
ಹೇಳಲೇಬೇಕಾದ ಅರ್ಥವು ತಪ್ಪಿ ವಿರುದ್ಧಾರ್ಥವಾಗುವಂಢದು : 
ವಿರುದ್ಧಮತಿಕೃತ್‌- ಹೇಳಬೇಕೆಂದಿದ್ದ ಅರ್ಥಕ್ಕೆ ಕೇವಲ ವಿರುದ್ಧವಾದ ಅರ್ಥವೂ 
ಆಗುವಂತಿರುವುದು (ಕೈಪಿಡಿ. ೨೨೮). . [ಸಂ. ವಿರುದ್ಧಮತಿಕೃತ್‌] 

ವಿರುದ್ಧರೂಪಕ (ನಾ). [ಕಾವ್ಮಮಾ] ರೂಪಕಾಲಂಕಾರಗಳಲ್ಲಿ ಒಂದು ; ಒಂದು 
ವಸ್ತುವು ಮತ್ತೊಂದು ವಸ್ತುವಿನ ಹಾಗೆ ಇದ್ದೂ ಅದರ ಕಾರ್ಯವನ್ನು 
ಮಾಡದಿರುವುದು ; ೫ ಉದಾಹರಣೆಗೆ : ಮುಖವು ಚಂದ್ರಬಿಂಬದ 
ಹಾಗಿದ್ದರೂ ಚಂದ್ರನ ಕಾರ್ಯವನ್ನು ಮಾಡದಿರುವುದು : ಕಮಲಾಕರದೊಳ್‌ 
ಸಂಕೋಚಮನಲಲಂ ಚಕ್ರವಾಕದೊಳ್‌ ಮಾಡದು ನಿನ್ನ ಮುಖೇಂದುಬಿಂಬಮಿಂದುಗೆ 
ಸಮನೆಂಬುದು ಮಿಗೆ ವಿರುದ್ಧರೂಪಕಮಕ್ಕುಂ (ಕವಿರಾ. ೩-೧೯). ಸಂ.) 

ವಿರುದ್ಧವೃತ್ತ (ನಾ). ವ್ಯತಿರಿಕ್ತವಾದ ನಡವಳಿಕೆಯುಳ್ಳವನು, - 
ಚರ್ಯೆಯುಳ್ಳವನು : ಬಗೆ ತತ್ವಾರ್ಥವಿನಿಶ್ಚಯಂಬಡೆಯೆ ನೈರ್ಗ್ರಂಥ್ಮಂ ಪೊದಲ್ಡತ್ತು 

. .ಅಪ್ರಮತ್ತತೆಯೊಳನ್ಮಪ್ರೀತಿಶೀಲಕ್ಕೆ ಕೇಡೊಗೆದತ್ತೆಂಬ ವಿರುದ್ದವೃತ್ತರೆಮಗೊಳ್ಳಂ 

ಮಾಲ್‌ ಸಾಧೂತ್ತಮರ್‌ (ಪುಷ್ಪವು. ೧-೫). [ಸಂ.) 

ವಿರುದ್ಧಸಮಾಸ (ನಾ). [ವ್ಮಾಕ] ಕನ್ನಡ ಮತ್ತು ಸಂಸ್ಕೃತಪದಗಳು ಸೇರಿ ಆಗುವ 
ಸಮಾಸ ; ಅರಿಸಮಾಸ : ಪದವಿಧಿ ಕನ್ನಡಕಂ ಸಕ್ಕದಕ್ಕಮಿಲ್ಲಾದ್ಮ್ಕರಿಂದೆ 
ಸಂದುವನಟ್‌ದಿರ್ಪುದು ಬಿರುದಾವಳಿಯೊಳ್‌ ಪೇಟ್ಟುದು ಪೆಅವಚೊಳಾಗದಿದು 
ವಿರುದ್ದಸಮಾಸಂ (ಶಮದ. ೧೭೪). [ಸಂ.) " 

ಎರುದ್ದಾತ್ಮಕ (ಗು).೧. ವಿರೋಧದಿಂದ ಕೂಡಿದ ; ಪ್ರತಿಕೂಲವಾದ. (ನಾ). 
೨. ಅರ್ಥಾಂತರನ್ಮಾಸದ ಎಂಟುಭೇದಗಳಲ್ಲಿ ಒಂದು : ಸಕಲವ್ಮಾಪಿವಿಶೇಷ 
ಪ್ರಕಾಶಕಂ ಯುಕ್ತಕಾರಿ ಯುಕ್ತಾಯುಕ್ತಂ ಪ್ರಕಟಶ್ಲೇಷವಿರುದ್ಧಾತ್ಮಕಂ ವಿರುದ್ಧಂ 
ವಿಪರ್ಯಯಂ ಯುಕ್ತಾರ್ಥಂ (ಕಎರಾ. ೩-೨೯). ([ಸಂ.] 

ವಿರುದ್ದಾಭಾಸ (ನಾ). [ಕಾವ್ಯಮಾ] ಶ್ಲೇಷಾಲಂಕಾರದ ಒಂದು ಪ್ರಭೇದ; ವಿರೋಧ 
ವನ್ನು ಸೂಚಿಸುವ ಅಥವಾ ವಿರುದ್ಧಾರ್ಥಗಳಂತೆ ಕಂಡುಬರುವ ಪದಗಳ 
ಸಮೂಹ : ಅವಯವಮುಖದಿಂ ಸಮುದಾಯವಿಶೇಷಣಮನ್ಮವಸ್ತುಗಮಕಮದಾ 


25 


40 
( 


45 


ವಿರುದ್ಧಾರ್ಥ 


ದಂದವಯವಮವಿರುದ್ರಂ ನೋಡೆ ವಿರುದ್ಧಸ್ಥಿತಿಯೊಳಿರೆ. ವಿರುದ್ದಾಭಾಸಂ 
(ಕಾವ್ಮಾವ. ರ). "ವಿರೋಧಾಭಾಸ' ಪರಾ. (ಸಂ. 

ವಿರುದ್ಧಾರ್ಥ (ನಾ). ೧. ವಿರೋಧವನ್ನು ಸೂಚಿಸುವ ಅರ್ಥ ; ವಿಪರೀತಾರ್ಥ. 
೨. [ಕಾವ್ಮಮಾ] ಕಾವ್ಯದ ದೋಷಗಳಲ್ಲಿ ಒಂದು ; ಒಂದು ವಾಕ್ಕದಲ್ಲಿ 
ಉಕ್ತವಾದ ಪೂರ್ವಾರ್ಧದ ಅರ್ಥಕ್ಕೂ ಉತ್ತರಾರ್ಧದ ಅರ್ಥಕ್ಕೂ 
ಕಂಡುಬರುವ ವಿರೋಧ ಪರಿಗೀತಾರ್ಥಂ ಪೂರ್ವಾಪರದೊಳ್‌ 
ಬಗೆವಾಗಳೆಂದುಮೊಂದಆೊಳೊಂದುಂ ದೊರೆಕೊಂಡೊಂದದೊಡದು ದುಷ್ಕರಮೆ 
ವಿರುದ್ದಾರ್ಥಮೆಂಬುದಾದಂ ದೋಷಂ (ಕವಿರಾ. ೧-೮೧); ದುಸ್ಸಂಧಿಯನಿಬದ್ಧಂ 
ವಿರುದ್ಧಾರ್ಥ ನೀರಸಂ ಶೈಥಿಲ್ಕವರ್ಣಂ ಕಾರಕವಿರಹಿತಂ ಕ್ರಿಯಾಳಂಕಾರಹೀನವೆನಿಪ್ಪ 
ಪೊಳ್ಳಂ ತೂಜ್‌ ಕಳೆದು (ಬಸಪ. ೧-೧೮). ([ಸಂ.| 

ವಿರುದ್ದಾರ್ಥಕ (ನಾ). ಪ್ರತಿಕೂಲಕರವಾದ ಪ್ರತಿಕ್ರಿಯೆಗಳನ್ನು ಉಂಟು 
ಮಾಡುವಂಥದು : ಕಳಶಜನುದಯದೊಳೊದವಿದ ಜಳಾಶಯಂ ತಿಳಿದುವೊಡನೆ 
ಕದಡಿದುವವನೀತಳಪತಿಯ ಪಡೆಯೊಳರಿನೃಪಜಳಾಶಯಂ ಶರದಮೇಂ ವರುದ್ದಾ 
ರ್ಥಕಮೋ (ಶಾಂತಿಪು. ೧೦-೧೩೯). [ಸಂ.1 

ವಿರುಪ (ನಾ). ಶಿವ ; ವಿರೂಪಾಕ್ಷ : ಹಂಪೆಯ ವಿರುಪಂ ತಾನೊಪ್ಪಿರ್ದಂ 
(ತಿರುನಾ. ದೇ. ೨೩೬೧-೨). (ಔ ಇದು "ವಿರೂಪಾಕ್ತ'ಎಂಬುದರ ಸಂಕ್ಟಿಪ್ತರೂಪ) 

ವಿರುಪಲಸು (ನಾ). ಒಂದು ಬಗೆಯ ಹಲಸು : ""ಯುಂಡಕಃ- ಹೆಮ್ಮರ, 
ವಿರುಪಲಸು'' (ಒಷಭ. ೬೪). (7 + ಪಲಸು) 

ವಿರುಪಾಕ್ಷ (ನಾ). ಶಿವ ; ವಿರೂಪಾಕ್ಷ : ಶ್ರೀ ವಿರುಪಾಕ್ಷ (ಎಕ. ul (8), ನಂಜನ. 
೧೧೦-೪೪;1490). ( ಆ ಸಂ. ವಿರೂಪಾಕ್ಷ] 

ವಿರುವತ್ತು (ಗು). ಶಬ್ದಮಾಡುವ ; ಕೂಗುವ : ಎರುವದ್ಬಂಗಸಂಗೀತಿ ಚೆಲ್ವಂ 
ನೀಡಿತ್ತು (ಆದಿಪು. ೭-೨೫); ವಿರುವತ್ಸಾರಸರಾಜಹಂಸರವದಿಂದೇವಂದಿರೇ 
ಬನ್ನಿಮಿಂತಿರಿಮೆಂದಾದರಿಪಂತುಟಾಯ್ತು ಪವನೋದ್ದೂತೋತ್ತರಂಗಾಂಬುವಿಂ 
(ಗದಾಯು. ೬-೪೦). |ಸಂ. ವಿರುವತ್‌) ' 

ವಿರೂಕ್ಷ (ಗು). ಅಸಹ್ಮಕರವಾದ ; ಇಷ್ಟವಾಗದ : ಮತ್ತಮಾ ನಾರಕರೆಲ್ಲಂ 
'ಹುಂಡಮುಂಡಸಂಸ್ಕಾನರುಮುತಿವಿರೂಕ್ಷಕೃಷ್ಣವರ್ಣರುಮುತಿದುರ್ಗಂಧರುಂ 

(ಸಂ.] 

ಎರೂಕ್ಷಣ (ಗು). ೧. ಉಗ್ರವಾದ ; ಭೀಷಣವಾದ : ವಿತತಸಮರಭುಜ | 
ಪ್ರತಾಪೋನ್ನತ ಸದಾಗತಿಸಖನ ರುಳವಡಗಿತೆ ವಿರೂಕ್ತಣತೀಕ್ಕ ತೇಜಸ್ಫೂರ್ತಿ ಮುದ್ರಿಸಿತೆ | 


(ಸುಕುಮಾ. ೧೧-೪೮ ವ). 


೯೪೪ 


5 


10 


15 


20 


(ತೊರರಾ.೬-೫೧-೭೯). (ವಾ). ೨. ಕಠಿಣಗೊಳಿಸುವಿಕೆ; ಕರ್ಕಶವಾಗುವಂತೆ | 


ಮಾಡುವಿಕೆ. ೩. ದೂರು ; ನಿಂದೆ ; ಶಾಪ ; ಬಯ್ಗುಳು : ""ಶಾಪಮಾಕ್ರೋಶಂ 
ವಿರೂಕ್ಷಣಂ ಕ್ಲಾರಣಾಕ್ಷೇಪಮೆನೆ ಬೈಗುಳೆನಿಸಿಕ್ಕು'' (ಮಂಗಲಾ. ೨೬-೫). ಸಂ.) 

ವಿರೂಕ್ಷಿಸು (ಕ್ರಿ). ತಿರಸ್ಕಾರಭಾವವನ್ನು ತಾಳು ; ಹೇವರಿಸು : ಬಗೆ ಮೃಗರಾಜ 
ಶಬ್ದದನಿತರ್ಕೆ ವಿರೂಕ್ಲಿಸಿದಂದಮೋ ... ಪೇಟ್‌ಮೆಂಬ ಶಂಕೆಗೆ ನೆಲೆಯಾದುದಂಬರ 
ಚರೇಶ್ವರನಿರ್ದ ಮೃಗೇಂದ್ರವಿಷ್ಟರಂ (ಶಾಂತಿಪು ೩-೪೧) ; ಪುರಮಂ ಪುರಗೋಪುರಮಂ 
ಬಹಿ:ಪುರೋದ್ಕಾನಮನೀಕ್ಷಿಸಲ್‌ ಬಗೆ ವಿರೂಕ್ಷಿಸೆ ಕನ್ನಡಿಸಲ್ಕೆ ಸಾಲ್ಪಳಬ್ಲಾನನೆ ದುಃಖಿತೇ 
ಮನಸಿ ಸರ್ವಮಸಹ್ಮಮೆನಿಪ್ಪ ವಾಕ್ಕಮಂ (ಪಂರಾಮಾ. ೯-೧೯೪). 

[ವಿರೂಕ್ಷಣ 1 - ಇಸು) 

ವಿರೂಪ (ಗು). ೧. ಕೆಟ್ಟ ಆಕಾರವುಳ್ಳ ; ವಿಕಾರರೂಪವುಳ್ಳ. ೨. ಸ್ವಾಭಾವಿಕ 
ವಲ್ಲದ ; ಅಸ್ವಾಭಾವಿಕವಾದ ; ಅಸಂಗತವಾದ : ಹಲವರಲ್ಲಿ ಕಂಡುಬರುವ 
ವಿರೂಪವರ್ತನೆಗೆ ಅವರನ್ನು ಅವಿಧೇಯರೆಂದು ಶಿಕ್ಷಿಸಲು ಯತ್ನಿಸುವುದು ವಿವೇಕವಲ್ಲ 
(ಅಕ್ಷದ. ೧೮೦). (ನಾ). ೩. ಕೆಟ್ಟಆಕಾರ ; ಕುರೂಪ ; ವಿಕಾರವಾದ ರೂಪ. 
೪. ವಿವಿಧರೂಪಗಳನ್ನು ಹೊಂದಿರುವಿಕೆ ; ಬಹುರೂಪತೆ. (ಸಂ. 

ವಿರೂಪತೆ (ನಾ). ಆಕಾರವಿಲ್ಲದಿರುವುದು ; ರೂಪರಾಹಿತ್ಕ : ಶ್ಕಾಮತೆಯಿಂ 
ವಿರೂಪತೆಯಿನಾರಯೆ ನಿನ್ನ ಸಖಂ ಮನೋಜನಂತಾ ಮದನಂಗಮಾದುದು ವಸಂತನ 
ಪೊರ್ದುಗೆಯಿಂದಮುತ್ಸವೋದ್ದಾಮತೆ (ಚಂದ್ರಪು. ೭-೭೮). [ಸಂ. ವಿರೂಪತಾ। 


ವಿರೋಚನ : 


ವಿರೂಪಸಂಧಿ (ನಾ). [ವ್ಮಾಕ] ಸಂಧಿದೋಷಗಳಲ್ಲಿ ಒಂದು ; ಅಶ್ಲೀಲತೆಗೆ 
ಎಡೆಮಾಡುವಂತೆ ಶಬ್ದಗಳು ಸಂಧಿಯಾಗುವಿಕೆ : ವಿರೂಪಸಂಧಿಗೆ : ಪಸುರಂ 
ಬಿಡದೆಸಪ ಮಳೀಮಸರ್ಗೆಂದುದಿತೋಡುರಾಜನಂ ನಯದಿಂ ಕಲ್ಪಿಸಿ ಜಲಧಿ ಮಡಿವ 
ಮಾಲಕ್ಕಿಯಿನಸೆದತ್ತುಲ್ಲೋಲಬಹುಲಕಲ್ಲೋಲರವಂ (ಕಾವ್ಮಾವ. ೪೪೧). |ಸಂ.1 

ಎರೂಪಾ್ಲ (ನಾ). ಏಷಮವಾದ ಕಣ್ಣುಗಳುಳ್ಳವನು ; ಮೂರುಕಣ್ಣುಗಳುಳ್ಳ 
ವನು ; ಶಿವ : ನಡೆತಂದೆನ್ನಯ ಕಣ್ಣಳಲ್ಲಿರು ವಿರೂಪಾಕ್ಷಾ ವಿರೂಪಾಕ್ಷ (ಪಂಪಾಶ. ೭) ; 

| ಅಮಮ ಹಂಪೆಯ ವಿರೂಪಾಕ್ಷನಿಂತೊಪ್ಪಿದಂ (ಕಣ್ಣರ. ದೇ ೧೫೧-೪). [ಸಂ.] 
ಎರೂಪೆ (ವಾ). ಕೆಟ್ಟರೂಪವುಳ್ಳವಳು ; ಕುರೂಪಿ : ಆತನ ದಾದಿ ವಿನಯಮತಿ 

|. ಯೆಂಬೊಳ್‌ ಗುಜ್ಜ ಎರಳದಂತೆ ಆದಮಾನುಂ ವಿರೂಪೆ (ವಡ್ಡಾಲಾ. ೧೦೬-೨೨), 

(ಸಂ. ವಿರೂಪಾ। 

| ವಿರೇಕ (ನಾ). ೧. ಭೇದಿ ; ವಿರೇಚನ : ತಿಗಡೆ ಶುಂಠಿ ಶಿವೆ ಬೆಲ್ಲಮೆಂಬ ಮರ್ದು 

| ಗಳನಕ್ಕೆ ಪುರಿದಿರ್ದ ಕಟ್ಟವತ್ತಿಗೆಯ ಬಿತ್ತುಗಳನಕ್ಕೆ ತಿಂಗೆ ಮಾಡುಗುಮದಾರ್ಗಮಧಿಕಂ 

| ವಿರೇಕಮಂ (ಲೋಕೋಪ: ೯-೩೫) ; ಕಕ್ಕೆ : -- ಈ ಕುಡಿಯಂ ನಿಂಬೇಹುಳಿಯಲ್ಲಿ ಅರೆದು 

|. ಮೂರುಗುಳಿಗೆ ಗಜ್ಜುಗದ ಗಾತ್ರ ಮಾಡಿ ತೆಗೆದುಕೊಳ್ಳೆ ವಿರೇಕಮಕ್ಕುಂ (ವಿವೈೆವಿ. ೩). 

। ೨. ಭೇದಿಯಾಗುವಂತೆ ಮಾಡುವ ಔಷಧ ; ವಿರೇಚಕ. (ಸಂ. 

ಎರೇಕಿಸು (ಕ್ರಿ). ಭೇದಿಯಾಗು ; ವಿರೇಚನವಾಗು : ಬಿರಿಸಾದ ಕೋಷ್ಠಕ್ಕೆರಡು 
ಗುಳಿಗೆಯ ತುಪ್ಪವೆರಸೀಯಲು . . . ವಿರೇಕಿಪುದು (ಸಾಳೃಸಾಂ. ೫). 

| [ವಿರೇಕ 4 - ಇಸ್ಕು! 

। ವಿರೇಚಕ (ಗು) ೧. ಬೇದಿಯಾಗುವಂತೆ ಮಾಡುವ ; ಭೇದಿ ಮಾಡಿಸುವ : 
ಏರಂಡಕ್ಕೆ ವಿರೇಚಕಗುಣವಿದೆ (ಶಾಸಗಿ. ೨೧). (ನಾ). ೨. ವಿರೇಕ ; ಭೇದಿ : 
ಭಗವಂತನಿಗೆ ವಿರೇಚಕವಾಗುವಂಥ ಔಷಧವನ್ನು ಕೊಡಬೇಕೆಂದು ಜೀವಕನು ಕಂಡನು 
(ಹತ್ತುವ. ೧೧೮). ೩. ಭೇದಿಯಾಗುವಂತೆ ಮಾಡುವ ಔಷಧ : ಚಿಗುರು ವಿರೇಚಕ. 
ತೊಗಟೆ ಬಾಯಿಹುಣ್ಣು, ಆಮಶಂಕೆ, ಮೇಹರೋಗಗಳಿಗೆ ಔಷಧ (ಕವಕೋ. 1 ೪೬೬) ; 
ಜಾಪಾಳ . . . ಅತಿಶಕ್ತಿಯುತವಾದ ವಿರೇಚಕ ಇ(ಹಸುಹೊ. ೩೫೨). ೪. (ಆಲಂ) 
ಅಂತರಂಗದ ಕೊಳೆಯನ್ನು ಹೊರದೂಡುವ ಔಷಧ, -- ಮದ್ದು : ಚಿಂತೆ 
ಸಂತಾಪಗಳು ಮನಸಿಗೆ ವಿರೇಚಕವೊ ಸಂತಸೋತ್ಸಾಹಗಳೆ ಪಥ್ಮದುಪಚಾರ 
ಇಂತುಮಂತುಂ ನಡೆಯುತಿರುವುದಾತ್ಮ ಚಿಕಿತ್ಸೆ (ಮಂಕುಕ. ೬೪೫). [ಸಂ.] 

ವಿರೇಚನ (ನಾ). ೧. ಭೇದಿ ; ವಿರೇಕ : ವಿರೇಚನಕ್ಕೆ ಯೋಗ್ಯರು . . . ಇವಿಷ್ಟರಲ್ಲೆ 
ವಿರೇಚನ ಮಾಡಿಸಬಹುದು (ಸಕವೈ. ೨೫). ೨. ಭೇದಿಯಾಗುವಂತೆ ಮಾಡುವ ಔಷಧ: 
ಆ ಸಮಯದಲ್ಲಿ ಭಿಕ್ಷುವೊಬ್ಬನು ವಿರೇಚನ ಕುಡಿದಿದ್ದನು (ಬುದ್ಧಪ. ೧೪೩). [ಸಂ.) 

ವಿರೇಚನೆ (ನಾ). ೧. ಎ ವಿರೇಚನ ೧ : ಒಂದು ಗುಳಿಗೆಯ ಕೈಎಣ್ಣೆಯಲ್ಲಿ ಮರ್ದಿಸಿ 
ಕೊಡಲು ವಿರೇಚನೆಯಾಗುವುದು (ಎವೈಎ. ೩೪). ೨. [ಕಾವ್ಯಮಾ] ನಾಟಕದರ್ಶನ 
ದಿಂದಾಗುವ ಭಾವೋದ್ರೇಕವನ್ನು ಹೊರಹಾಕುವುದು, -ಬಹಿರಂಗಪಡಿ 
ಸುವುದು : ಮೊದಲು ಭಯ ಕರುಣೆಗಳ ಪ್ರಚೋದನೆ, ಅನಂತರ ಅವುಗಳ ವಿರೇಚನೆ 
ಮತ್ತು ಪರಿಶುದ್ಧಿ ಮತ್ತು ಕೊನೆಯಲ್ಲಿ ತತ್ಛಲವಾಗಿ ಜನಿಸುವ ಶಾಂತಿಯೇ ರುದ್ರನಾಟಕದ 
ಪ್ರಭಾವವೆಂಬುದು ಅರಿಸ್ಟಾಟಲನ ಅಭಿಪ್ರಾಯವೆಂದು ವಿದ್ವಾಂಸರು ತೀರ್ಮಾನಕ್ಕೆ 
ಬಂದಿದ್ದಾರೆ (ಅರಿಕಾ. ೩ರ). (ಸಂ. ವಿರೇಚನ] - 

ವಿರೋಕ (ನಾ) . ೧. ಕಾಂತಿ ; ಹೊಳಪು. ೨. ಕಿರಣ ; ರಶ್ಮಿ : ""ಉಸ್ರ;... 
ವಿರೋಕ;, ಗೌಃ -- ಈ ೩೨ ರಶ್ಮಿಗಳ ಪೆಸರ್‌'' (ಹಲಾಯು. ೮-೩೯). 1ಸಂ.] 


40| ವಿರೋಚನ (ನಾ). ೧. ಹೊಳೆಯುವಿಕೆ ; ಪ್ರಕಾಶಿಸುವಿಕೆ. ೨. ಬೆಳಕು ; ಕಾಂತಿ . 


45 


೩. ಸೂರ್ಯ ;ರವಿ : ಬಾಚರಸರಂ ಕರೆಸಿ ಬರೆದಿರ್ದ ಲೆಕ್ಕವ ವಿರೋಚನಂ ಪಶ್ಚಿಮಾಂ 
ಬುಧಿಯೊಳಿಳಿವನಿತಕ್ಕೆ ನೀಂ ಚಮತ್ಕಾರದಿಂ ಕೊಡಿಸುವುದೆನಲ್ಲೆ (ಪ್ರೌಢರಾ. ೧೭ -೬). 
೪, ಇಂದು ; ಚಂದ್ರ. ೩, ೪ : ತನ್ನ ಕಂಡ ಶುಭಸ್ವಪ್ನಂಗಳನಜ್‌ಪೆ ತನ್ಮಹೀವಲ್ಲಭ 
ನಿಂತೆಂದಂ ಸಾಮಜದಿಂದಂ ದಾನಿಯನಾ . .. ಮಹಿತವಿರೋಚನರ್ಕಳಿಂ ನುತಸುತನಂ 
ಎನೆ (ನೇಮಿಪು. ೧-೬೪). ೫. ಬೆಂಕಿ ; ಅಗ್ನಿ : "" ವಹ್ನಿ ಶಿಖಿ ವಿಭಾವಸು 

. ಅನಲಂ ಧೂಮಕೇತನಂ ಶುಚಿ ವಿರೋಚನನೆನಿಕ್ಕುಂ'' (ಮಂಗರಾ. ೧೪-೬). 


| 


ವಿರೋಚನಲೋಚನ ೭೯೪೫ ಎಲಂಬಿ 


೬. ಪ್ರಹ್ಲಾದನ ಮಗ ; ಬಲಿಯೆಂಬ ರಾಕ್ಷಸಚಕ್ರವರ್ತಿಯ ತಂದೆ. ೭. ಒಂದು ವರೋಧಿಷಡ್ವರ್ಗ (ನಾ). ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು 
ಬಗೆಯ ಮರ : "“ಕುಟನ್ನಟಂ - ವಿರೋಚನ, ಹೆಮ್ಮರ'' (ಓಷಂ. ೩೭). (ಪಂ. ‘| ಮಾತ್ಸರ್ಯಗಳೆಂಬ ಅಂತರಂಗದ ಆರು ಶತ್ರುವರ್ಗ ; ಅರಿಷಡ್ವರ್ಗ : 
ವಿರೋಚನಲೋಚನ (ನಾ): ಅಗ್ನಿಯನ್ನು ಕಣ್ಣಾಗಿ ಉಳ್ಳವನು ; ಶಿವ : _ ವಿರೋಧಿಷಡ್ವರ್ಗದ ವಿಕಾರವ್ಮಾಧಿಯಲಿ ಬೆಂಡಾಗಿ ಭವಪಾಶದಲಿ ಬಿಗಿವಡೆದು 
ರಜತಾದ್ರಿಮಂದಿರ ವಿರೋಚನಲೋಚನ . . . ಪಿನಾಕಸುಪಾಣಿ ಮಹೇಶ ಪಾಲಿಸಾ , ವಾದರಚನೆಯ ಬಲೆಗೆ ಸಿಲುಕಿ ವಿರೋಧಗೊಂಬೀ ಮೋಹವಿದ್ಮಾಸಾಧಕರು ನೀವ್‌ 
(ಹಮ್ಮುರ. ೧-೨). [ಸಂ.) 5 ಪಶುಗಳು (ಕುವ್ಮಾಕ. ೬-೨೯). ಸಂ.) 
ವಿರೋಚನಸುತ (ನಾ). ೧. ಸೂರ್ಯನ ಮಗ ; ಯಮ : ಎರೋಚನಸುತಹರ | | ಎರೋಧಿಸು ( ಕ್ರಿ). ೧. ಅಡ್ಡಿಮಾಡು ; ಪ್ರತಿಭಟಿಸು ; ತಡೆಗಟ್ಟು : ಆಕೆಯ 
- - - ವಿಷಧರ ಪಾಹಿಮಾಂ (ಪ್ರಾಢರಾ. ೨೧-೪೧). ೨. ವಿರೋಚನನೆಂಬ ರಾಕ್ಷಸನ , ಇಷ್ಟವನ್ನು ವಿರೋಧಿಸುವುದು ಶ್ರೀಧರನಿಗೆ ಆಗದ ಮಾತು (ವಾತ್ವಲ್ಕ. ೩೦); ಅವರ ಈ 
ಮಗ ; ಬಲಿಚಕ್ರವರ್ತಿ. (ಸಂ. | ವರ್ತನೆಯನ್ನು ಅಪ್ಪಾಜಿಯವರು ವಿರೋಧಿಸಿದ್ದರು (ಚಿಂಗಾಳ್ವ. ೨೮). ೨. ದ್ವೇಷಿಸು ; 
ವಿರೋಧ (ನಾ). ೧. ತಡೆ ; ಅಡ್ಡಿ ; ನಿರ್ಬಂಧ : ತಾನೆಸೆವ ವೈಕುಂಠಮಂ ವೈರಭಾವವನ್ನು ತಾಳು ; ಹಗೆತನವನ್ನು ಮಾಡು : ಆರಾಧನೆಯ ಮಾಡಿದಡೆ 
ಜಲಂಧರನೀಜಿವುತೀ ನಾಗಪಾಶದಿಂ ಬಿಗಿದೆನ್ನನಿಡಲಾಗಿ ನಾನಾವಿರೋಧದಿಂದಂಬರ |10 ಅಮೃತದ ಬೆಳಸು ವಿರೋಧಿಸಿದಡೆ ವಿಷದ ಬೆಳಸು (ಬಸವ. ೪೨೧); ಕಾಲಗೆ ಕರುಣವಿಲ್ಲ 
ದೊಳಿರ್ದೀಗ ಬಿರ್ದೆನವಧರಿಸೆಂದನು (ಎಶೈಪು ೨-೧೩-೪). ೨. ಪ್ರತಿಯಾದುದು ) ವೃಥಾ ವಿರೋಧಿಸಿ ಸಾಯಬೇಡೆಂದ (ತೊರರಾ. ೩-೬-೫೨) ;ನಿಮ್ಮೆವರೊಳ್‌ ತಾ ತಳ್ತಿರದೆ 
ವಿರುದ್ಧವಾದುದು. ೩. ಹಗೆತನ ; ವೈರ ; ವೈಮನಸ್ಕ : ಮಹಾವಿಷ್ಣುವಿನಲ್ಲಿ ವಿರೋಧಿಸಿದನೆಮ್ಮಯ್ಮನಂ ತಾತನಪರಾಧಮಂ ಪರಿಹರಿಸದಿರ್ದೊಡಾನಿರ್ದು ಫಲವೇನು 
ವಿರೋಧ ಮಾಡಿಕೊಂಡರೆ ನಾವು ನಾಶವಾಗುತ್ತೇವೆ (ನೀತಿಚಂ. 1. ೭). ೧, ೩ : ವಿರೋಧಂ (ಚೈಮಿಭಾ. ೨-೩೯). [ವಿರೋಧ *- - ಇಸ್ಸು) 
ಪಂಜರದೊಳ್‌ ಗಳಿತದಾನತೆ ಕುಂಜರದೊಳ್‌ . . . ಅಲ್ಲದಿಲ್ಲಮೆಲ್ಲಿಯುಂ | | ವಿರೋಧೋಪಮಿತ (ನಾ). [ಕಾವ್ಯಮಾ] ಉಪಮಾಲಂಕಾರದ ಒಂದು 
(ಚಂದ್ರಪ್ತ ೩-೯ ಮ. ೪. [ಕಾವ್ಯಮಾ] ಅತಿಶಯಾಲಂಕಾರದ ಒಂದು ಪ್ರಭೇದ ; |1| ಪ್ರಭೇದ ; ಪರಸ್ಪರವಿರೋಧಗುಣಗಳನ್ನುಳ್ಳವನ್ನು ಹೋಲಿಸುವುದು ; 
ಒಂದರಲ್ಲಿ ಒಂದು ಹೊಂದದ ವಿರುದ್ಧಪದಾರ್ಥಗಳನ್ನು ಒಂದುಗೂಡಿಸುವ ; | ವಿರುದ್ಧಕರವಾದ ಹೋಲಿಕೆ, : ಶರದುದಿತ ಶಿಶಿರಕರನುಂ ಸರಸಿರುಹಮುಮಾ 
ಮೂಲಕ ಅವುಗಳ ವೈಶಿಷ್ಟ್ಯವನ್ನು ಸ್ಪಷ್ಟವಾಗಿ ತಿಳಿಸುವ ಒಂದು ತ್ವದೀಯವದನಮುಮಿನಿತುಂ ದೊರೆಕೊಳಿಸುವೊಡೆ ಪರಸ್ಪರವಿರೋಧಿಗಳ್‌ ನಿರುತಮೆನೆ 
ಅಲಂಕಾರ : ಒಂದೊಂದಚೊಳೊಂದದುವಂ ತಂದೊರ್ಬುಳಿಮಾಡಿ ತದ್ವಿಶೇಷಾಂ ವಿರೋಧೋಪಮಿತಂ (ಕವಿರಾ. ೩-೭೫). ಸಂ.) 
ತರಮಂ ಸಂದೇಹಮಿಲ್ಲದಟ್‌ಪುವುದೊಂದ ವಿರೋಧಾಭಿಧಾನಮದುಮಿಂತಕ್ಕುಂ (ಕಎರಾ | | ವರ್ತಿ 'ವ್ರಿತ್ತಿ' ನೋ. 
೩-೧೩೪) ; ಅನ್ಯೋನ್ಯ ವಿರುದ್ಧಪದಾರ್ಥನ್ಯಾಸಮೆ ತಾಂವಿರೋಧಂ (ಕಾವ್ಶಾಮ ೭೨೭). (ಸಂ.] |20| ವಿಲ್‌ "ಬಿಲ್ಡ್‌ ' ನೋ. 
ವಿರೋಧನ (ನಾ) . ೧. ತಡೆಯನ್ನೊಡ್ಡುವಿಕೆ ; ಪ್ರತಿಬಂಧಿಸುವಿಕೆ. ೨. ಅಡ್ಡಿ ; ವಿಲಂಘುನ (ನಾ). ಹಾರುವಿಕೆ ; ನೆಗೆತ ; ಜಿಗಿತ : ಬವರಿ ಮತ್ಸ್ಯೋದ್ಲತಿವಿಲಂಘನ 
ಪ್ರತಿಭಟನೆ ; ತಡೆ. ೩. ವೈರ ; ಹಗೆತನ. ಸಂ. | ಏವಳಿತಾಂಗವರಾಹಮತಸಂಪ್ಲವನಪಾರಿಷ್ಕವಗದಾಪರಿರಂಭವಿಕ್ಷೇಪ . . . ಎಂಬೀ 
ವಿರೋಧಪಕ್ಷ (ನಾ). ೧. ಶತ್ರುಪಕ್ಷ ;ವೈರಿವರ್ಗ. ೨. ವಿಧಾನಸಭೆ, ಚುನಾವಣೆ, | ಏವರದಲಿ ಕಾದಿದರು ಕೌತುಕವೆನಲು ಸುರನಿಕರ (ಕುವ್ಮಾಗ. ೬-೨೫). [ಸಂ.) 
ಚರ್ಚಾಕೂಟ ಮೊದಲಾದುವುಗಳಲ್ಲಿ ಇರುವ ಪ್ರತಿಪಕ್ಷ ;ಒಂದು ಪಕ್ಷದವರು | | ಎಲಂಘಫಿಸು (ಕ್ರಿ). ೧. ಹಾರು ; ನೆಗೆ ; ಜಿಗಿ : ಪಡಿನೆಳಲಂ ಮೃಗೇಂದ್ರನುಲ್‌ ಚಂದ್ರ 
ಹೇಳಿದ ಅಭಿಪ್ರಾಯವನ್ನು ಖಂಡಿಸುವ ಮತ್ತೊಂದು ಪಕ್ಷ : ವಿರೋಧಪಕ್ಷದವರು |25| ಶಿಲಾತಳದಲ್ಲಿ ಕಂಡು . . . ವಿಲಂಫಿಸಿ ಪಾಯ್ದು ಪೊಯ್ದು ತಾಂ ಮಡಿದುದು 
ಬಹಳ ಬಿರುಸಾಗಿ ಚರ್ಚಿಸಿದರು (ರೂಢಿ). (ಪಂ. (ರಾಜಶೇ ೫-೭೭). ೨. ಮಾರು ; ಉಲ್ಲಂಘಿಸು ; ಅತಿಕ್ರಮಿಸು : ಜಿನಾಧಿಪನಾಜ್ಞೆಯಂ 
ವಿರೋಧಸ್ಪಲಿತ (ನಾ). ದ್ವೇಷದಲ್ಲಿ ಸಿಲುಕಿದವನು : ಎಲೆ ಸುನೀತ ವೃಥಾ ವಿಲಂಘಿಸಿ[ಪಾಕಾಂ. ಜಿನೇಶ್ವರನಾಜ್ಞೆ ಮಾಆ್‌ ಲಂಘಿಸಿ]ದೊಡಮಾಗಳುಂ ಜಗಮೆ 
ವಿರೋಧಸ್ಪಲಿತನಾದೆ ಮುರಾರಿ ಮಾನ್ಕರ ಶಿಲಕನೀತನ ಪೂಜೆ ಯಾಗಕೆ ಕಳಸವಾಯ್ತೆಂದ ದಂಡಿಸುತಿರ್ದಪುದೆಂದೊಡೆ (ಸಮಪ. ೧-೮೩); ಎನ್ನಾಜ್ಞೆಯಂ ವಿಲಂಘಿಸಿ ನಡೆದು ತಿರುವತ್ತಿ 
(ಕುವ್ಮಾಸ. ಆ-೪೦). |ಸಂ.] ಯೂರಿನೊಳು ತಲೆವಾಗಿ ಬಂದನು (ಸೌಂದಪು ೧೫-೧೬). [ವಿಲಂಘನ 4 - ಇಸ್ಸು) 
ವಿರೋಧಾಭಾಸ (ನಾ). ಇ ವಿರುದ್ಧಾಭಾಸ : ವಿರೋಧಾಭಾಸ. ವಿರೋಧವು |30| ವಿಲಂಬ, ವಿಳಂಬ (ನಾ). ೧. ಜೋಲುವುದು ; ನೇತಾಡುವುದು . ೨. ತಡ ; 
ವಸ್ತುತಃ ಇಲ್ಲದೆ, ಇರುವಂತೆ ಮಾತ್ರ ತೋರಿದರೆ, ವಿರೋಧಾಭಾಸಾಲಂಕಾರವಾಗುವುದು ಸಾವಕಾಶ ; ನಿಧಾನ : "ವಿಲಂಬಿಸು' ಪರಾ. ೩. [ಸಂಗೀತ] ಧ್ರುತ, ಮಧ್ಮ 
. - ಲಕ್ಷ್ಮ : ಕನಕನಗೇಂದ್ರಧರ್ಮಕರನಾಗಿಯುಮುನ್ನತಧರ್ಮಹಂತೃಸಂಜನಿತಪರಾರ್ಥ ಮತ್ತು ವಿಲಂಬ ಎಂಬ ಮೂರುವಿಧವಾದ ಲಯಭೇದಗಳಲ್ಲಿ ಒಂದು ; 
`ನಾಗಿಯುಮುದಗ್ರಪರಾರ್ಥಹರಂ -ಪ್ರದತ್ತಕಾಮನುಮೆನಿಸಿರ್ದು ಕಾಮಮಥನಂ ಸಾವಕಾಶಗತಿಯಿಂದ ಕೂಡಿದ ಲಯ : ಬುದ್ಧಿವಂತರಾದ ಕೆಲವರು ಗೀತವನ್ನು 
ಪರಮೋಕ್ಸದನಾಗಿಯುಂ ಸನಾತನಪರಮೋಕ್ಷಲುಬ್ದನೆನಿಸಿರ್ದನಹೀಂದ್ರಭೂಷಣಂ (ಕೈಪಿಡಿ. ವಿಲಂಬವೂ ದ್ರುತವೂ ಅಲ್ಲದ ಮಧ್ಯಕಾಲದಲ್ಲಿ ನಡೆಯಿಸಬೇಕೆನ್ನು ವರು (ಗಾನಕ. ೭೬). 
೨೮೧) ; ಅಲ್ಲಿ ತೋರುವ ವಿರೋಧಾಭಾಸವನ್ನು ಸಮನ್ವಯವಾಗುವಂತೆ ಬಿಡಿಸಿ 35, ವಿಳಂಬ : ೨. ಪತಿಸೇವೆಯೊಳಂತು ಪಸಿದ ಪಾರ್ವನ ಮಲ್‌ದತಿವಿಳಂಬವನಾಚರಿಸೆ 
ಹೇಳಬೇಕಾಗುತ್ತದೆ (ಕರ್ಣಾಅ. ೧೧೯). [ಸಂ.] ೬. . ಖತಿಗೊಂಡು ಮುನಿ ಗಳಪಿದನು (ಹದಿಬ. ೨-೩೯). ೩. ಲಯದಲ್ಲಿ ದ್ರುತ (ಹೆಚ್ಚಿನ 
ವಿರೋಧಿ (ಗು). ೧. ಪ್ರತಿಭಟಿಸುವ : ವಿನುತವಿರೋಧಿಮಂಡಳಿಕಮೌಳಿವಿಘಟ್ಟಿತ ವೇಗ) ಮಧ್ಯ (ಹೆಚ್ಚೂ ಅಲ್ಲದ, ನಿಧಾನವೂ ಅಲ್ಲದ) ಮತ್ತು ವಿಳಂಬ (ನಿಧಾನ) 


ಪಾದಪೀಠಕಾಂಚನಕಮಳಾಯಮಾನಮಿವು ನಿಮ್ಮಯ ಮೆಲ್ಲಡಿ, (ಗದಾಯು. ೪-೧೮). 
(ನಾ). ೨. ಶತ್ರು ;ಹಗೆ ;ವೈರಿ : ತಾಅವಬಾಗೆ ಜಯಂ ಜೊಮ್ಮೇಲುವ ಟೆಂಟಣಿಸು 


ವರಸನರಸನೆ ವಿರಸಂಬೇಆ* ನಯಮಿರೆ ವಿರೋಧಿಗೆ ಮಾಖಾಂಪೊಂ ತನ್ನ ಮೇಲೆ ತಾಂ |40 


ಮರಗಡಿವೊಂ (ಶಾಂಿಪು ೨೪೧). ೩. ಅರುವತ್ತು ಸಂವತ್ಸರಗಳಲ್ಲಿ ಇಪ್ಪತ್ತಮೂರನೆ 
ಯದು: ಮತ್ತಮಾ ವರ್ಷವೇ ಪ್ರಭವ ವಿಭವ . . . ವಿರೋಧಿ ವಿಕೃತಿ ಖರ ನಂದನ . . 
ಕ್ರೋಧನ ಕ್ಷಯವೆಂದಜುವತ್ತು ತೆಅನಾಗಿಹುದು (ಏವೇಕ. ೨೬೩). (ಸಂ. ವಿರೋಧಿನ್‌] 
ವಿರೋಧಿಕೃತು (ನಾ). ಅರುವತ್ತು ಸಂವತ್ಸರಗಳಲ್ಲಿ ನಲವತ್ತೈದನೆಯದು : 


ಮತ್ತಮಾ ವರ್ಷವೇ ಪ್ರಭವ ವಿಭವ . . . ಸಾಧಾರಣ ವಿರೋಧಿಕೃತು . . . ಕ್ರೋಧನ |45 


ಕ್ಷಯವೆಂದಲುವತ್ತು ತೆಜನಾಗಿಹುದು (ವಿವೇಕ. ೨೬೩). (ಸಂ. ವಿರೋಧಿಕೃತ್‌] 


ಎಂದು ಮೂರು ವಿಧ (ಸಂಗೀಚಂ. ೫೭). ೪. ಆಶ್ರಯ ; ಅವಲಂಬನ : ಧವಳಚ್ಛತ್ರದ 
ತಣ್ಣು ಭೂಮಿಗಮರ್ದಿರ್ಪ್ರೃನ್ತಿರ್ಪಿನಂ ಕೃತ್ರಧರ್ಮ್ಮವಿಳಂಬಂ ಪೊಗಳ್ವಂಗಳುಂಬ 
ಮೆನಿಸಿತ್ತಾ ವಿಷ್ಣುಭೂಪಾಳನೊಳ್‌ (ಎಕ. ೪1 (೧), ಹಾಸನ. ೧೬೭-೧೮ ; (122). [ಸಂ.] 


ವಿಲಂಬನ (ನಾ). ಹೊಯ್ದಾಟ : ಈ ಕುಲವೃದ್ಧ ಮಂತ್ರಿಯ ಮತಂ ನೃಪನೀತಿಯೊಳೊಂದಿ 


ನಿಂದುದವ್ಕಾಕುಲಮಾ ಕುಮಾರನ ಮತಂ ಚಲಮಂ ಪುದಿದಿರ್ದುದಿಂತಿವೇಕ್ಕೆಕವಿರುದ್ಧ 
ಮೆಂದುಭಯಪಕ್ಷವಿಲಂಬನದಿಂ ವಿಲೋಲಡೋಲಾಕುಲವೃತ್ತಿಯಾದುದಪರಾಜಿತ 
ರಾಜವಿರಾಜಮಾನಸಂ (ಶಾಂತಿಪು. ೨-೬೩). [ಸಂ.] 


ಎಲಂಬಿ, ವಿಳಂಬಿ (ಗು). ೧. ನೇತಾಡುವ ; ಜೋತುಬಿದ್ದಿರುವ. (ನಾ). 


೨. ಅರುವತ್ತು ಸಂವತ್ಸರಗಳಲ್ಲಿ ಮೂವತ್ತೆರಡನೆಯದು. ವಿಳಂಬಿ : 


ವಿಲಂಬಿತ ೭೯೪ 


ಕ್ರೋಧನ ಕ್ಷಯವೆಂದಲುವತ್ತು ತೆಜನಾಗಿಹುದು (ವಿವೇಕ. ೨೬೩). (ಸಂ. ವಿಲಂಬಿನ್‌] | 


ಎಲಂಬಿತ, ವಿಳಂಬಿತ (ಗು). ೧. ನೇತುಬಿದ್ದ ; ಜೋಲಾಡುವ. ೨. ಮಂದ 
ವಾದ ; ನಿಧಾನಗತಿಯ ; ಸಾವಕಾಶವಾದ : "ದ್ರುತವಿಲಂಬಿತ' ಪರಾ. | 
೩. ಅವಲಂಬಿತವಾದ ; ಆಶ್ರಿತವಾದ. (ನಾ). ೪. ಸಾವಕಾಶ ; ತಡ ;|5 
ನಿಧಾನ : ವರ್ಣಗಳ ಉಚ್ಚಾರಣೆಯಲ್ಲಿ ಬರಬಹುದಾದ ದ್ರುತ, ವಿಲಂಬಿತ ಮುಂತಾದ 
ವಕ್ತೃವ್ಯಾಪಾರವನ್ನು "" ಧ್ವನಿ''ಯೆನ್ನಲಾಗಿದೆ (ಧ್ಮನ್ಮಾಲೋ. ೩೯ ಅಡಿಟ). ೫. ಸಾವಕಾಶ 
ಗತಿ ; ಮಂದಗಮನ : ರಾಜಮಾರ್ಗದೊಳ್‌ ನಡೆಯೆ ಹಯಂ ವಿಲಂ।ಪಾಠಾಂ. ಛಂ] 
ಬಿತದೆ (ಪಂರಾಮಾ. ೪-೯). ವಿಳೆಂಬಿತ : ೪. ಸಮನಿಸೆ ವಿಳಂಬಿತಂ ಮಾರ್ಗಮನುಪ 
ಜವದಿಂ ಮಹೀಭುಜಂ ತೋಟ ತುರಂಗಮತಿಳಕಂ ನೋಬ್ಬರ ಹೃದಯಮನೊಳಪೊಕ್ಕತ್ತು 
ನಯನಮಾರ್ಗದಿನಾಗಳ (ಮಲ್ಲಿಪು. ೯-೨೭). ೬. ಗದಾಯುದ್ಧದ ಒಂದು ಪಟ್ಟು, - 
ವರಸೆ: ಎಳಂಬಿತಮಾಕುಂಚಿತಮಾಸ್ಫೋಟಿತಮಾಕ್ಲಿಪ್ರಮುದ್ದಾ)ಮಿತಂ 
ದಿಗ್ಸ್ರಾಮಿತಮುಚಿತವಿರುದ್ದಮಚಿಂತ್ಯಮುಮೆಂಬೆಂಟುಂ ತೆಜದ ಪ್ರಹರಣಂಗಳೊಳಂ 
(ಗದಾಯು. ೮-೧ ವ). (ಸಂ.] 

ವಿಲಂಬಿತಕಾಲ (ನಾ). ಎ ವಿಲ೦ಬ ೩ : ಕೃಷ್ಣಯ್ಮರ್‌ ಅವರು. . . ಸ್ವರಾಭ್ಯಾಸವನ್ನು 
ನಾಲ್ಕು ಸ್ನಾಯಿಗಳಲ್ಲಿಯೂ ದ್ರುತಕಾಲದಲ್ಲಿಯೂ ವಿಲಂಬಿತಕಾಲದಲ್ಲಿಯೂ (ಮಂದ 
ಮತ್ತು ತೀವ್ರಗತಿಗಳಲ್ಲಿ) ನಡೆಸುತ್ತಿದ್ದರು (ಸಂಗೀತ. ೯೬). (ಸಂ.] 

ಎಲಂಬಿಸು, ವಿಳಂಬಿಸು (ಕ್ರಿ). ೧. ತಡಮಾಡು ; ಸಾವಕಾಶ ಮಾಡು : ಪಲುಂಬಿ 
ಮಣ್‌ವೊಕ್ಕೆನಾಂ ನಿನಗಧೀನಮಿ ಜೀವಿತಂ ವಿಲಂಬಿಸದೆ ರಕ್ಷಿಸೆನ್ನ೦ (ಕಾದಂಉ. ೫೬೮). 
೨. ಇಳಿ ; ಜಾರು ; ಸರಿ : ಅನಂತರಂ ರವಿಬಿಂಬಮಪರಾಂಭೋಧಿಗೆ ವಿಲಂಬಿಸು 
ವುದುಂ (ಕಾದಂಪೂ. ೯೬೩). ವಿಳಂಬಿಸು : ೧. ಎನ್ನ ತೋಳ ತೀನಂ ಕಳೆವೆಂ ವಿಳಂಬಿಸಿದೊಡೆನ್ನ 
ನೆಗಟ್ಟೆಗೆ ಬನ್ನಮಾಗದೇ (ಪಂರಾಮಾ. ೧೦-೬೩). ೩. ತಡವಾಗು ; ಸಾವಕಾಶವಾಗು : 
ಎನ್ನಯ ಸಮಾಹಿತಮಿಂತು ವಿಳಂಬಿಸಿರ್ಕುಮೆ (ಕಾದಂಉ. ೫೬೩). ೪. ವಿಸ್ತಾರಗೊಳಿಸು ; | 
ಅಗಲಗೊಳಿಸು; ವಿಸ್ತರಿಸು: ಅವುಗಳನ್ನು ಜ್ಕೋತಿಷವಿಧಾನಸಂಗ್ರಹ 
ವಾದೀ ಅಧ್ಯಾಯದಲ್ಲಿ ವಿಳಂಬಿಸಲಾಗುವುದಿಲ್ಲ (ಜ್ಕೋಶಿರ್ವಿ. ೨೭೦). 

[ಎಲಂಬ *- - ಇಸ್ಬು] 

ವಲಂಭ (ನಾ). ೧. ಕೊಡುವಿಕೆ ; ದಾನಮಾಡುವುದು. ೨. ಉದಾರತೆ ; 
ಔದಾರ್ಯ. (ಸಂ. 

ಎಲಕ್ಲ (ಗು). ೧. ನಿಶ್ಚಿತವಾದ ಗುರಿ ಅಥವಾ ಉದ್ದೇಶವಿಲ್ಲದಿರುವ. 
೨. ಅಸಾಧಾರಣವಾದ ; ವಿಶೇಷವಾದ. ೩. ಆಶ್ಚರ್ಯಗೊಂಡ ;|3 
ಅಚ್ಚರಿಗೊಂಡ. ೪. ಲಜ್ಜೆಗೊಂಡ ; ನಾಚಿಕೊಂಡ. (ನಾ). ೫. ಗುರಿಯಿಲ್ಲ 
ದಿರುವಿಕೆ ; ಅನಿಶ್ಚಿತತೆ : ಲಕ್ಷಭೇದವನಲ್‌ದು ನಡೆದು ಎಲಕ್ಷವನು 
ಮುರಿದಾತ್ಮರಕ್ಷೆಯನೀಕ್ಷಿಸುವುದನುನಯವಲೈ (ಕುವ್ಮಾಉ. ೩-೩೧). ೬. ಅಸಾಧಾರಣ 
ವಾದುದು ; ವೈಶಿಷ್ಟ್ಯಪೂರ್ಣವಾದುದು : ಲಕ್ಷವ ಬಿಟ್ಟು ನಿರ್ಲಕ್ಷವ ಕಂಡು | 
ನಿಶ್ಚಯವಾಯಿತ್ತೆಂಬುದಕ್ಕೆ ಸೂಚನೆ ನಿಃಕಳಂಕ ಮಲ್ಲಿಕಾರ್ಜುನಲಿಂಗವು ನಿರ್ಲಕ್ಷಿತನಾದ |35 
ವಿಲಕ್ಷ (ಮೋಳಿಮಾ. ೧೮೯-೭೧೧). [ಸಂ.) 

ಎಲಕ್ಷಣ (ಗು). ೧. ನಿಶ್ಚಿತವಾದ ಗುರುತು ಅಥವಾ ಲಕ್ಷಣವಿಲ್ಲದ. 
೨. ಬೇರೆಯ ; ಅನ್ಯ. ೩. ಅಸಾಧಾರಣವಾದ ; ವಿಶಿಷ್ಟವಾದ ; ಅಸಾಮಾನ್ಯ 
ವಾದ : ಚೇತನಾಚೇತನವಿಲಕ್ಷಣನೂತನಪದಾರ್ಥಗಳೊಳೆಗೆ ಬಲುನೂತನನತಿಸುಂದರಕೆ | 
ಸುಂದರ ರಸಕೆ ರಸರೂಪ (ಹಸಾರ. ೨-೨೩) ; ಅವರಲ್ಲಿ ವಿಲಕ್ಷಣ ಪ್ರಗತಿಯಾಗಿತ್ತು |4 
(ಸಮಜೀ. ೯೭). (ನಾ). ೪. ಕಾರಣವನ್ನು ಹೊಂದಿರದ ಸ್ಥಿತಿ. ೫. ವಿಭಿನ್ನ 
ವಾದುದು ;ಬೇರೆಯ ತೆರನಾದುದು : ಅವಳ ನೋಟವೂ ಸ್ವಲ್ಪ ವಿಲಕ್ಷಣವಾಗಿಯೇ 
ಕಂಡಿತು (ಹೇಮಂತ. ಟಃ). ೬. ಅಸಾಧಾರಣವಾದುದು ; ವಿಶಿಷ್ಟವಾದುದು : 
ಪರಮಾತ್ಮನ ಸಂಕಲ್ಪ ಅತ್ಮದ್ಭುತವೂ ವಿಲಕ್ಷಣವೂ ಹಾಗೆಯೇ ಅನಂತವೂ ಅಪಾರವೂ 
ಆದುದು (ಶಕ್ತಿವಿ. ೫೨); ಭಾರತದಲ್ಲಿ ಹಿಂದೆಂದೂ ತಲೆದೋರದ ವಿಲಕ್ಷಣವಾದ 
ರಾಷ್ಟ್ರೀಯಪ್ರಜ್ಞೆಯು ಒಮ್ಮೆಲೆ ಪ್ರಕಟವಾಯಿತು (ಪ್ರಬಂಧ. ೫೬). (ಹಂ. 


15 


20 


25 


4s 


೬ ವಲಯ 


ದೊಳ್‌ ಪರಮದೀಕ್ಷಾವಿಲಕ್ಷಿತಾಕ್ಸೂಣಪ್ರಮೋದನಾಗಿ (ಶಾಂತಿಷ್ಯ. ೯-೮೩ ವ). [ಸಂ.] 
ಎಲಕ್ಷ್ಯ (ಗು). ೧. ಅರಿತ ; ಗ್ರಹಿಸಿದ. (ನಾ). ೨. ಅಚ್ಚರಿ ; ಸೋಜಿಗ : 


ಬಳ್ಳಿಮಿಂಚಿನಿಸಂ ನಿಶ್ಚಲಮಾಗಿ ನಿಲ್ಕುಮೆ ವಿಲಕ್ಷ್ಮಂ ತಾನಿದೆಂಬನ್ನ ಮೋಹನಮಂ 
ಪುಟ್ಟಿಸಿ ತನ್ನ ದಿಟ್ಟಿವೆಳಗಿಂ ನುಣ್ಬಿಟ್ಟು ಕೊಟ್ಟಳ್‌ . . . ಹಾರಮಂ (ಮಲ್ಲಿಪು ೮-೧೧೮). 


೩. ಅಚ್ಚರಿಗೊಂಡವನು : ಶಿಕ್ಷೆ ರಕ್ಷೆಗೆ ಬಾಣವೊಂದೇ ಲಕ್ಷ್ಮವಿದು ನೀನಜೌಯದುದಕೆ 
ವಿಲಕ್ಸ್ಮನಾದೆನು ನಾನೆನುತ ಮುನಿ ಸುಡಿದನರ್ಜುನಗೆ (ಕುವ್ಮಾಅ. ೧೩-೧೦). (ಸಂ.] 

ವಿಲಗ (ನಾ). ೧. ತಾಪತ್ರಯ ; ಜಂಜಾಟ ; ಕೋಟಲೆ : ಹುಟ್ಟುಸಾವಿನ ವಿಲಗದಲಿ 
ಕಂಗೆಟ್ಟು ನಾನಾಯೋನಿಯಲಿ ತಟಗುಟ್ಟಿ ಬಳಲುವುದುಚಿತವೇ (ಕುವ್ಮಾಣ. ೪-೧೨); 
ಗೆಲಿದನೆಂದೆನಲರಿದು ಮಾಯೆಯ ವಿಲಗವನು (ನಿಧಾಗ. ೧೦-೫೨-೩೭). ೨. ವಿರೋಧ ; 
ವೈರ ; ದ್ವೇಷ : ಹರಶರಣರೊಳಗೆ ವಿಲಗಂ ಸಲ್ಲದು (ಸೌಂದಪು. ೪-೭೮). ೩. ಪ್ರತಿ 
ರೋಧ ; ತಡೆ : ಎಲೆ ಮರುಳೆ ಮುಂದಿದ್ದ ನಮ್ಮಯ ವಿಲಗವನು ಪರಿಹರಿಸಿ 
ಸೈಂಧವನಳಿವುಪಾಯವ ಮಾಡು (ಕುವ್ಕಾದ್ರೋ. ೯-೪೫). ೪. ಆಟೋಪ : ಮುನ್ನ 
ಹೀನತಾರಕನಣುಗರುಂ ತ್ರಿಪುರನಾಯಕರು ವಲಗದೊಳು ತ್ರೈಲೋಕ್ಕಮಂ ದಾಳಿಯಾಡಲು 
(ಪ್ರಭುಪು ೬ ೬೮). ೫. ಅಪವಾದ ;ದೂರು ;ನಿಂದೆ :ನಿಂದೆಗೊಳಗಾಗಿ ಬದುಕುವನಲ್ಲ. 
ತಿದ್ದಿ ತೀರದ ವಿಲಗಕಂಜುವೆಂ ಸೀತೆಯಂ ಬಿಟ್ಟಲ್ಲದಿರೆನೆಂದನು (ಜೈಮಿಭಾ. ೧೮-೪೯) ; 
ಪಾವನೆಯೆಂದೇ ಒಪ್ಪುಗೊಂಡೆನಡಬ್‌ನೀ ವಿಲಗಮೊಂದಕ್ಕೆ ತಲೆಮಟ್ಟೆಂ 
(ರಾಮಾಶ್ಚ. ೨೪-೨೮). ೬. ಸಂರಕ್ಷಣೆ ; ಆಶ್ರಯ : "ವಿಲಗಿಗ' ಪರಾ. 
೭. ಹೊಂದಿಕೆಯಾಗದಿರುವಿಕೆ ; ವೈಪರೀತ್ಮ ; ವಿಸಂಗತಿ : (8. 

[ಇ-- ಮರಾ. ಎಲಗ। 

ವಿಲಗಂಡಯ್ಯ (ನಾ). ಒಬ್ಬಾತನ ಹೆಸರು : ಮರಂಗಳ್‌ ಒಡೆಯ ಕಣ್ಣಮ್ಮಯ್ಮನಾ 
ಮಗನ್‌ ವಿಲಗಣ್ಣಯ್ಯ (ಎಕ. ೫. ಬೌರಿಂಗ್‌. ೬೪-೬; ಸು. 600). (? * ಅಯ್ಯ] 

ಏಲಗಿಗ (ನಾ). ಆಶ್ರಯದಾತ ; ಸಂರಕ್ಷಕ : ಬಗೆಯಲೈವರ ಜೀವನದ ವಿಲಗಿಗನು 
ನೀನೆಂದರಸ ಕರುಣಾಳುಗಳ ದೇವನ ಬೇಡಿಕೊಂಡನು (ಕುವ್ಕಾದ್ರೋ. ೯-೩೨). 

` (ವಿಲಗ + - ಇಗ] 

ಏಲಗ್ನ (ಗು). ೧. ಕಟ್ಟಿದ ; ಬಿಗಿದ. ೨. ಸೇರಿಕೊಂಡ ; ಕೂಡಿದ ; ಅಳವಟ್ಟ : 
ಆಗ್ನಿಯಂ ಬ;:- ನೋಡುವೆನೆಂದು ನಿಜಕರವಿಲಗ್ನಚಾಪವನಿಳುಹಿ (ಜೈಮಿಭಾ. ೮-೪೧). 
(ನಾ). ೩. ಟೊಂಕ ; ಸೊಂಟ. [ಸಂ | 

ವಿಲಜ್ಜ (ನಾ). ಲಜ್ಜೆಯಿಲ್ಲದವನು ; ನಾಚಿಕೆಗೇಡಿ ವನಿತಾಪುತ್ರರತಂ 
ವಿಲಜ್ಜನಲಸಂ ಧರ್ಮಧ್ವಜಂ . . . ಮೃಗಪ್ರೋದ್ಬವಂ (ಜಾಶಶಿ. ೧೭-೧೦). (ಸಂ.) 

ವಿಲಜ್ಞಿತ (ನಾ). ಎ ವಿಲಜ್ಜ : ""ಕ್ಷೀಣಂ ಜೀನಂ ಜೀರ್ಣಂ . . . ಹ್ರೀತಂ ವಿಲಜ್ಜಿತಂ 
ತಾನಕ್ಕುಂ'' (ವಸ್ತುಕೋ. ೧೦೫-೪೩). [ಸಂ.] j 

ವಿಲಪನ (ನಾ). ೧. ಮಾತನಾಡುವುದು. ೨. ವ್ಯರ್ಥವಾದ ಮಾತು ; ಹರಟೆ. 
೩. ದುಃಖ ; ರೋದನ ; ಪ್ರಲಾಪ. ೪. [ಜೈನ] ಆರ್ತಧ್ಯ್ಮಾನದ ಒಂದು 
ಭೇದ : ಅವಜೊಳ್‌ ಆರ್ತಧ್ಯಾನಂ ಬಾಹ್ಮಾಧ್ಯಾತ್ಮಿಕಧೇದದಿಂ ದ್ವಿಃಪ್ರಕಾರಮಕ್ಕುಂ 
ಅಲ್ಲಿ ಪರಾನುಮೇಯಮಪ್ಪ ಬಾಹ್ಮವಿಲಪನ ಪರಿದೇವನ ತಾನ -. ಭವ ವಿಸ್ಮಯ 
ವಿಷಯಸಂಗಾದಿ ಚಿಹ್ನೆಮಕ್ಕುಂ (ಅಜಿಪು. ೮-೨೮ ವ). [ಸಂ.) 

ವಿಲಪಿಸು (ಕ್ರಿ). ದುಃಖಿಸು ; ಪ್ರಲಾಪಿಸು : ಹಿತರು ಪರಿಚಿತರನುಜರಗ್ರಜರತುಳ 
ರಣರಂಗದಲಿ ಮಡಿದರೆನುತ್ತ . . .- ವಿಧಿಯ ಬೈಯುತ ವಿಲಪಿಸಿದರಂದು 
(ಶಿಮ್ಮಸ್ಟೀ. ೨-೧೯) ; ಸೂರ್ಯನು ನಮ್ಮ ಘನತೆಯನ್ನು ಲೂಟಿ ಮಾಡಿದ ಎಂದು 
ವಿಲಪಿಸುವಂತೆ ಮರಬಳ್ಳಿಗಳು ಜೋಲುಮುಖ ಹಾಕಿದ್ದುವು (ಮಸಕ. ೨೨). 

| (ವಿಲಪನ್ನ + - ಇಸ್ಕು) 

: ವಿಲಯ, ವಿಳಯ (ನಾ). ೧. (ಪ್ರಪಂಚದ) ಕೊನೆ ; ನಾಶ ;ಲಯ ;ಪ್ರಳಯ : 

""ಎಲಯಂ ನಾಶ ಯುಗಾಂತದೊಳ್‌'' (ವಸ್ತುಕೋ. ೧೨೩-೩೪) ; ಘುಡುಘುಡಿಸಿ ಸತ್ಮೇಂದ್ರ 

ಚೋಳನ ಮಹಾಬಲಂ ಕಡೆಯ ಕಾಲದ ಕಿಚ್ಚಿನಂತೆ ... ವಿಲಯದೊಳು ಧರೆಯ ಮೊಗೆದ 

ಕಡಲಂತೆ . . . ದಿಗ್ಬಲಿಯ ಕೊಡುತಿರ್ದುದರಿಸೇನೆಯ (ಭಾವಚಿಂ. ೫-೨೦). 


pa 


ವಿಲಯಕಾಲ 


೨. ಲೀನಗೊಳಿಸುವುದು ; ವಿಲೀನತೆ : ಪತ್ನಿಯು ತನ್ನೆ ವ್ಯಕ್ತಿತ್ವವನ್ನು ಪತಿಯ 
ವ್ಯಕ್ತಿತ್ವದಲ್ಲಿ ವಲಯ ಮಾಡಿದರೆ ಪತಿಯು ವಿಲಾಸಿಯೂ ಸುಖಲೋಲುಪನೂ ಆಗುವನು 
(ಪ್ರಬಂಧ. ೧೧೫). ವಿಳೆಯ : ೧. ಅನಿತುಮನೊರ್ಮೊದಲೆ ವಿಳಯದೊಳ್‌ ನೆರವಿಸುಗುಂ 
(ಯಶೋಚ. ೧-೩೫). ಸಂ.) | 

ವಿಲಯಕಾಲ, ವಿಳಯಕಾಲ, ವಿಳಯಕಾಳ ( ನಾ). ವಿನಾಶದ ಸಮಯ ; 
ಪ್ರಳಯಕಾಲ : ವಿಲಯಕಾಲದ ಗಾಳಿಯಿಂದಲು ಸ್ವಲ್ಪವಾದರು ಸಗ್ಗದ... ಬೇರೆ | 
ರೂಪದ ರವಿಯ ದೀವಿಗೆಯೆಮಗೆ ಸುಖವನು ತೋರಲಿ (ಧ್ವನ್ಮಾಲೋ. ಅಃ). ವಿಳೆಯಕಾಲ : 
ಮಿಕ್ಕಂ ವಿಷವಹ್ನಿಯಿಂ ವಿಳಯಕಾಲಜ್ವಾಲೆಯಂ ಭೋಗರತ್ನದ ಚೆಲ್ವಿಂ ದ್ಕುತಿಮಾಲಿಯಂ 
(ಜಗವಿ. ೩-೮೪). ವಿಳೆಯಕಾಳ : ಶರಣಾಗತಜಳನಿಧಿಯಂ ಪರಸೇನೆಗೆ 
ವಿಳಯಕಾಳಜಳನಿಧಿಯಂ . . . ನವನಿಧಿಯ ಕರೆದಂ (ಸೌಇಇ. XX. ೪೯-೫೪ ; 10167). 

[ಸಂ.] 

ವಿಲಯಕೃತಾಂತ (ನಾ). ಪ್ರಳಯಕಾಲದ ಯಮ : ಎಲೆಲೆ ವಿಲಯಕೃತಾಂತನೋ 
ನಮ್ಮಳವು ಕೊಳ್ಳದು ಬೆಂಗೊಡಲಿ ಮುಂಕೊಳಿಸದಿರಿ (ಕುವ್ಕಾಭೀ. ೫-೧೦). [ಸಂ.) 

ವಿಲಯಪವನ (ನಾ). ಪ್ರಳಯಕಾಲದ ಗಾಳಿ : ಹರಿಯ ಚಕ್ರ ವರೂಥಚಕ್ರ 
ದೊಳುರವಣಿಪತೇಜಿಗಳ ಕಡುಹಿನ ಖುರದ ಹೊಯ್ಲಲಿ ವಿಲಯಪವನನ ಗರಿಯಗಾಳಿಯಲಿ 


- «  ಪಲ್ಲಟಿಸೆ ಸಂಗರದೊಳಗೆ ಸೈವರಿದು ಸದೆದನು ಸಕಲಸ್ಕೆನಿಕರ (ಕುವ್ಮಾದ್ರೋ. ೫-೨). 
(ಸಂ.] 
ವಿಲಯರುದ್ರ (ನಾ). ಪ್ರಳಯಕಾಲದ ಶಿವ : ವೈರಿಭಟಕುಲವಿಲಯರುದ್ರ 


ನುದಾರತೇಜೋಭದ್ರನಾ ಭಾಗೀರಢೀಸುತ ಧರಿಸಿದನು ಕುರುಸೇನೆಯೊಡೆತತವ 
(ಶುವ್ಮಾಭೀ. ೧ ಸೂಚನೆ) ; ವಿಲಯರುದ್ರನ ಪಣೆಯ ಕಣ್ಣಿಚ್ಚಿದೋ ಭಾವಿಸುವೊಡರಿ 
ದೆಂಬೊಲಾದುದು ಧನಂಜಯನ ಪಾವಕಾಸ್ತ್ರಂ (ಜೈಮಿಭಾ. ೧೩-೧೧). [ಸಂ.] 

ವಿಲಯಾಂಬುದ (ನಾ). ಪ್ರಳಯಕಾಲದ ಮೋಡ,- ಮೇಘ :ವಿಲಯಾಂಬುದದಿಂ 
ಪೊಜಮಟ್ಟ ಸಿಡಿಲ ಮುಸಕಮನುಖ* ಸೆಟ್‌ವಿಡಿದತ್ತು ಚಂದ್ರಹಾಸಕೃಪಾಣಂ 
(ಪಂರಾಮಾ. ೧೨-೭೨). (ಸಂ.] 

ವಿಲಯಾಗ್ನಿ (ನಾ). ಪ್ರಳಯಕಾಲದ ಬೆಂಕಿ ; ಪ್ರಳಯಾಗ್ನಿ : ಬಂದುದ್ದಂಡ 
ಪ್ರಚಂಡಕಂಠೀರವಂ ಗೆಂಟಿನೊಳ್ವಿಲಯಾಗ್ನಿ ಮೈವೆತ್ತುದೆಂಬಗುರ್ವನೊಳಕೊಂಡು 
(ರಾಜಶೇ ೫-೧೧೫ ವ). (ಸಂ. 

ವಿಲಯಾನಲ, ವಿಳಯಾನಳ (ನಾ). ಇ ವಿಲಯಾಗ್ನಿ : ಬಲದೇವನಖಿಳರಿಪುಕುಲ 
ವಿಲಯಾನಲನಾತ್ಮಕುಲಸಮುಜ್ವಲ ಗಗನಸ್ಥಲ ಏರಕರಂ . , . ಎನಿಸಿ ನೆಗಬ್ದಿನಖಲಾ 
ವನಿಯೊಳ್‌ (ಶಾಂತಿಘು ೨-೧೦) ;ಲಯಸಮಯಂ ಜಗಕ್ಕೆ ಪೆಜತಾವುದೊರಾವಣನುಗ್ರಕೋಪ 
ವಹ್ನಿಯೆ ವಿಲಯಾನಲಂ (ಪಂಠಾಮಾ. ೧೪-೧೬೦). ವಿಳೆಯಾನಳ : ವಿಳಯಾನಳವಿಳಸನ 
ವಿಸ್ಫುಳಿಂಗಸಂಘಾತದಿಂ ತಗುಳ್ತಡೆ (ಪಂಪಭಾ. ೧೨-೮೫). [ಸಂ.] 

ವಿಲಯಾನಿಲ, ವಿಳಯಾನಿಳ (ನಾ). ಪ್ರಳಯಕಾಲದ ಗಾಳಿ : ಪರಿಪರಿಯ 
ಪಕ್ಷಿಪಕ್ಷಂಗಳಿಂದುಚ್ಚಳಿಸುತಿರದೆ ವಿಲಯಾನಿಲನಯಿಮ್ಮಡಿಗ ಪೆರ್ಚಿ ಮೊರೆದೆದ್ದು ಸುತ್ತಿ 
ವಿಯತ್ತಳವ ತಿಗುರಿದಿರುಗಿಸುತೆ (ನವಮೋ. ೬-೬). ವಿಳಯಾನಿಳ : ದಮಿತಾರಿ ಕೈವೀಸೆ 
ವಿಳಯಾನಿಳಂ ಬೀಸೆ (ಶಾಂಿಪು. ೪-೭ ವ) ; ಮರನಂ ಮರದಿಂ ಮೋದುವ . . . ಕಡಲಂ 
ಕಡಲೊಳ್‌ ಬೆರಸುವ ವಿಳಯಾನಿಳನೆನೆ ಭರದಿಂ ಕಡುಗಾಳಿ ಬೀಸಿದುದು ಗೋಕುಲದೊಳ್‌ 
(ಜಗವಿ. ೪-೮೬). [ಸಂ.1 

ವಿಲವಿಲ (ನಾ). ಒಂದು ಅನುಕರಣಶಬ್ದ : ದೀಪಕ್ಕೆ ಬಿದ್ದ ಕ್ಷಣದಲ್ಲಿ ವಿಲವಿಲ ಎಂದು 
ಒದ್ದಾಡಿ ಹುಳು ರೆಕ್ಕೆ ಸುಟ್ಟುಕೊಂಡಿತು (ರೂಢಿ). 

ಎಲವಿಲನೆ (ಅ). ಒಂದು ಅನುಕರಣಾವ್ಮಯ : ಹಸು ನೋವಿನಿಂದ ವಿಲವಿಲನೆ 
ಒದ್ದಾಡುತ್ತಿತ್ತು (ರೂಢಿ). (ವಿಲವಿಲ 4 - ಅನೆ] 

ವಲಸ, ವಿಳಸ (ನಾ). ೧. ಚೆಲುವು ; ಸೊಬಗು ; ವಿಲಾಸ : ವಿಲಾಸ - ವಿಲಸ, 
ಶಲಾಕಾ -ಸಲಗೆ (ಶಮದ. ೨೭೩ ಪ್ರಯೋ). ೨. ಅಲಂಕೃತನಾದವನು : ವರಭಸಿತಮಂ 
ಪೂಸಿ ಮೈಯಲಿ ಶಿರದೊಳೀಶಾರ್ಪಿತಕುಸುಮಮಂ ಧರಿಸಿ ರುದ್ರಾಕ್ಲ್ಷಾಭರಣಭೂಷಿತ 
ವಿಲ[ಪಾಶಾಂ. ೪]ಸನಾಗಿ (ಬಸಪು. ೪-೧೦). ವಿಳಸ : ೧. ಲಲಿತಘೋಷದ ಲಾಜೆ ದಧಿ 


೭೯೪೭ 


( 
10 


ವಿಲಾಪಗೀತ 


ದೂರ್ವಾಕ್ಷತಾದಿಗಳ ವಿಳ[ಪಾಠಾಂ. ಲ] ಸದಭಿನವರವದ ಕಂಚುಕಿಗಳ ಘಡಾವಣೆಗಳಲಿ 
ರಾಜಾವಳಿಶಿರೋಮಣಿ ಹೊಕ್ಕನನುಪಮರಾಜಮಂದಿರವ (ತೊರರಾ. ೧-೭-೬೨) ;ಕವಿತೆಯ 
ಬರ್ದು ಮೆಯ್ಸಿರಿ ಬೆಡಂಗು . . . ದೇಸಿ ವಿಳಸಂ ಕಳೆ ಶಕ್ತಿ ಪುರುಳ್‌ (ಸಂಸಪ. ೬-೧೦). 
| ಆ ಸಂ. ವಿಲಾಸ] 

ಎಲಸತ್ತು, ವಿಳಸತ್ತು (ಗು). ೧. ಪ್ರಕಾಶಿಸುವ ; ಹೊಳೆಯುವ : ಮುದ್ರಸಹಜಾತ 
ಏದ್ದಚ್ಛಿದ್ರಾನ್ವಿತಕರ್ಣಯುಗಳಪಾಳಿಗಳೊಳ*ಸಂವಿದ್ರುತರಜಂಗೆ ಹರಿ ವಿಲಸದ್ರುಚಿ 
ಮದ್ವಪ್ರಕುಂಡಲಂಗಳನಿಟ್ಟಂ (ಶಾಂತಿಪು೧೦-೫೪೯) ; ತಾರಾಭ್ರಮಂಡಲಮಂ ಮೂವಳಸಾಗೆ 
ಮುತ್ತೆ ವಿಲಸದ್ಭೂಷಾಪ್ರಭಾಮಂಡಲಂ (ಪಂರಾಮಾ. ೧೩-೬೨). ೨.ಉತ್ತಮವಾದ ; 
ಶ್ರೇಷ್ಠವಾದ : ವಿಲಸದ್ಗುಣಾಗುಣವಿವರ್ತಿ ಗುರೂಪದೇಶಾಮಲಿನಾವಬೋಧ 
ವಿದಿತಾಖಿಳಚೋದ್ಕ!ವೃಂದಂ। (ಕವಿರಾ. ೩-೨೨೬) ; ಅಖಿಲಶ್ರುತಿಸ್ಥೃತಿಗಳು ಪಂತಿವಿಡಿ 
ದುಸುರ್ವುದನಜ್‌ದು ವಿಲಸದಷ್ಟವಿಧದಿಂ ತವೆ ಭಜಿಸಿ ಮೋಕ್ಷಮಂ ಪಡೆದರ್‌ 
(ಪ್ರೌಢರಾ. ೮-೪). ೩. ಸೊಬಗಿನಿಂದ ಕೂಡಿದ ; ವಿಲಾಸದ : ಮಿಗಿಲೆನಿಸಿ ನಡೆದಳು 
ದೇವನರ್ಧಾಂಗಿ ನಿರುಪಮ ಚಿದಂಬುಜಪತಂಗಿ ದಿವ್ಕಾಂಗಿ ಶಂಕರವಿಲಸದಂತರಂಗಿ 
(ವೀಶ್ಶಪು. ೩-೪-೨೬). ವಿಳೆಸತ್ತು : ೧. ವಿಳಸದ್ರತ್ನಪ್ರತಾನಂ . . . ಅಂಭೋನಿಧಾನಂ 
(ಜಗವಿ. ೧-೨೩). (ಸಂ. ವಿಲಸತ್‌। 

ಎಲಸನ, ವಿಳಸನ (ನಾ). ೧. ಹೊಳೆಯುವಿಕೆ ; ಪ್ರಕಾಶಿಸುವಿಕೆ. ೨. ವಿಲಾಸ ; 
ವಿನೋದ : "ವಿಲಸಿಸು'. ಪರಾ. ವಿಳಸನ : ೧. ವಿಳಯಾನಳವಿಳಸನವಿಸ್ಫುಳಿಂಗ 
ಸಂಘಾತದಿಂ (ಪಂಪಭಾ. ೧೨-೮೫) ; ಆತನಗ್ರಮಹಿಷಿ ಜಯಶ್ರೀಯಾಳ್ವಳ್‌ ತನ್ಮನಮಂ 
ಕಣ್ಣೊಳ್ಳ ನಿಜಾಕಾರಸಾರವಿಳಸನದಿಂದಂ (ಚಂದ್ರಪು. ೫-೯೫). 1ಸಂ.) 

ವಿಲಸಿತ, ವಿಳಸಿತ (ಗು). ೧. ಪ್ರಕಾಶಿಸುವ ; ಹೊಳೆಯುವ : ಎಲಸಿತಪುಂಡರೀಕ 
ಚರಣಂ ಕುಮುದೇಕ್ಷಣಕಾಂತಮಂಜನಾಕುಲಿತವಿಲೋಚನಂ . . . ಎಸೆದತ್ತು 
ದಿಗ್ವಲಯದಂತೆ ನಿಶಾಂತದೊಳಂಗನಾಜನಂ (ಅಚಿಪು ೬-೬೪) ; ವಿಲಸಿತದುಕೂಲವಸ್ತ್ರಂಗಳ 
ನಲ್ಲದೆ ಪೆಜವು ಸೀರೆಗಳನುಟ್ಟಿಯಂ (ಸುಕುಮಾ. ೧೦-೧೦೪). (ನಾ). ೨. ಲೀಲೆ ; 
ವಿಲಾಸ : ಕಾಲ ದಿಕ್ಕುಗಳ ಚಲನೆಯಲಿ ವಿಶ್ವಸಮ್ಮೋಹನಗಳೆಲ್ಲವಾ ವಿಲಸಿತವು 
ಬೊಮ್ಮನದು (ಮಂಕುಕ. ೮೭). ೩. ಸೊಬಗಿನಿಂದ ಕೂಡಿದುದು ; ಶೋಭಾಯಮಾನ 
ವಾದುದು: ತಟಿದ್ವಳಯವಿಲಸಿತಂಗಳಾಗಿ ನಿಜಪ್ರಕೋಷ್ಠನಿಷ್ಠಿತಂಗಳಪ್ಪ ವೀರಾಂಗ 
ದಂಗಳೆಂಬ ಕಟಕಂಗಳುಂ (ಆದಿಪು. ೧೫-೩ ವ); ವಿಲಸಿತಮಪ್ಪಲಂಕರಣಶಾಸ್ತ್ರದ ವೋಲ್‌ 
ದೆಸೆಗಳ್‌ ಪ್ರಸನ್ನಮಂ ತಳೆದು ಪೊದಲ್ಲುವು (ಕುಸುಮಾ. ೬-೪೪). ವಿಳಸಿತ : ೧. ವಿಳಸಿತ 
ಮದಿರಾರುಣೇಕ್ಸಣಂ ಸ್ಫುರಿತೋಷ್ಠಂ ಕೆಳದೀ ನಿನ್ನ ಮುಖಂ ತಳಮಳಗೊಳಿಸುಗುಂ (ಕಎರಾ. 
೬-೧೯೨) ;ವಿಳಸಿತಕಿರಣಕಳಾವಳಿಗಳ . .. ಉಜ್ವಳಗುಣನಂ ಧರ್ಮನಾಥನಂ ಪೂಜಿಸುವೆಂ 
(ಬಾಧಪು. ೮-೧೪೫); ಥಳಥಳಿಪ ಪಟಿಕದ ಶಿಲೆಯೊಳಿಹ ವಿಳಸಿತ ಪ್ರತಿಬಿಂಬದಂತೆಯಚಳ 
ಕುಲದೊಳಿಹ ತತ್ರೃತಿಧ್ವನಿಗಳವೊಲಖಿಳದೊಳು . . . ತಾನೆಯಾಗಿದ್ದಹನಲಾ ವಿಶ್ವ 
(ಬಸಪು.೫೧-೩೩).೩. ಉದಯರುಚಿರಸಿತಭಾನುರಂಜಿತಮಹೋತ್ಪಳಮಿತ್ರವಿಳಸಿತಮುಂ 
(ರಾಜಶೇ. ೧೪-೧೫೮ ವ). ([ಸಂ.] 

ಎಲಸಿತೆ (ನಾ). ಸೊಬಗಿನಿಂದ ಕೂಡಿದವಳು ; ಸುಂದರಿ : ಸುರುಚಿರಮಣಿಗಣ 
ನಿಕರವಿಲಸಿತೇ(ಪಾಠಾಂ.ವಿರಚಿತೇ] ವಿರಚಿತಮಿದನಟ್‌ ಮಣಿಗಣನಿಕರಂ (ಛಂದೋಂಬು. 
೨-೧೫೪). [ಸಂ. ವಿಲಸಿತಾ। 

ಎಲಸಿಸು (ಕ್ರಿ). ಉಲ್ಲಾಸದಿಂದಿರು ; ಸುಖಿಸು : ತರುಣಿ ತನ್ನೊಡವೆಗಳ ತಳೆಯುತ್ತ 
ತೆಗೆಯುತ್ತ . . . ವಿಲಸಿಪಂತೆ ತಾಂ ವಿಶ್ವದಲಿ ಮೆರೆಯುವನು ಪರಬೊಮ್ಮ 
(ಮಂಕುಕ. ೭೮). [ವಿಲಸನ 1 - ಇಸ್ಸು। 

ವಿಲಾಪ, ವಿಳಾಪ (ನಾ). ಅಳುವಿಕೆ ; ರೋದನ : ರತಿಯ ವಿಲಾಪವೇ ವಿಲಾಪ! 
(ಕನ್ನಚಾ. ೧೭೫) ; ಕೇವಲ ವಿಲಾಪದಲ್ಲಿ ಮುಕ್ತಾಯವಾಗದೆ ಆಶೆಯಲ್ಲಿ, ದರ್ಶನದಲ್ಲಿ 
ಕವನ ಸಮಾಪ್ತಿಯನ್ನು ಪಡೆದಿರುವುದು (ಭಾವಗೀ. ೬೮). ವಿಳಾಪ : "ವಿಳಾಪಿಸು' 
ಪರಾ. [ಸಂ.) 

45! ವಿಲಾಪಗೀತ (ನಾ). ಶೋಕಗೀತೆ : ಇದು ವಿಲಾಪಗೀತವು. ಈ ವಿಧದ ಕವನಗಳಿಗೆ 

ಆಂಗ್ಲಭಾಷೆಯಲ್ಲಿ (5168) ಎಂದರೆ ವಿಲಾಪಿಕೆ ಎನ್ನುವರು (ಚಿತ್ರಸೃ. ೪೧). ([ಸಂ.) 


5 


15 


35 


40 


ವಿಲಾಪಿಸು 


ಎಲಾಪಿಸು, ವಿಳಾಪಿಸು (ಕ್ರಿ). ಅಳು ; ಪ್ರಲಾಪ ಮಾಡು ; ಗೋಳಾಡು : 
ವಿಲಾಪಿಪ ಭಗ್ನಾಂಗನ ಕುಷ್ಠಿಯಂ ವಿಧವೆಯಂ ಕೊಂದಾಟಮಂ ಧೂಮಮಂ ನಿಪುಣರ್‌ 
ಕಂಡರೆ ಪೋಗರೈ (ಸೋಮೇಶ. ೬೮) ; ಅದರ ಮತ್ತೊಂದು ಸಾಮಾನ್ಕಲಕ್ಷಣವೇನೆಂದರೆ ಕವಿ. 
_ ತಾನು ಕುರುಬನೆಂದು ಆರೋಪಿಸಿಕೊಂಡು ತನ್ನ ಗತಿಸಿದ ಕುರುಬಮಿತ್ರನಿಗಾಗ 
ವಿಲಾಪಿಸುವಂತೆ ಹಾಡುವುದು (ಭಾವಗೀ. ೬೯). ವಿಳಾಪಿಸು : ಈ ಪರಿಯೊಳತಿಶೋಕಿಸುತ 
ವಿ(ಪಾಠಂ. ಪ್ರ1ಳಾಪಿಸುವ ನಳನೃಪತಿ ಹೆಚ್ಚಿದ ತಾಪದಲಿ ಕಡುನೊಂದು ಬಳಲುತ 
(ನಳಚ. ೬-೫). [ವಿಲಾಪ * - ಇಸ್ಕು] 

ವಿಲಾಯತಿ, ವಿಲಾಯಿತಿ (ಗು). ೧. ವಿದೇಶಕ್ಕೆ ಸಂಬಂಧಿಸಿದ ; ಪರದೇಶದ. 
(ನಾ). ೨. ಮುಖ್ಯವಾಗಿ ಇಂಗ್ಲೆಂಡ್‌, ಯೂರೋಪು ಮುಂತಾದ ವಿದೇಶ, - 
ಅನ್ಕದೇಶ ವಿಲಾಯತಿಯಂಥ ಮಧ್ಯಮಶೀತವುಳ್ಳ ದೇಶಗಳಲ್ಲಿ ಬರ್ಫವು 
ಬಹುದಿವಸ ನಿಲ್ಲುವುದಿಲ್ಲ (ಮುಂಬಯಿ. ೪-೧೮೦) ; ನೀವೇಕೆ ವಿಲಾಯತಿಗೆ ಹೋಗುವದಿಲ್ಲ 
(ಸಮಜೀ. ೫೫೪). ವಿಲಾಯಿತಿ : ೧. ಕೆಲವು ವಿಲಾಯಿತಿ ವಿದ್ವಾಂಸರು ಬಹುಶ್ರುತರಾದರೂ 

. ಅವರಿಗೆ ಭಾರತೀಯ ಲಲಿತಕಲೆಗಳ ಪೂರ್ಣರೂಪ ಕಂಡುಬಂದಿಲ್ಲ (ಭಾರದ. ೫೭೬). 
೨. ಅಷ್ಟು ಹೊತ್ತಿಗೆ ಅವಳನ್ನು ಒಲಿದವನೂ ವಿಲಾಯಿತಿಯಿಂದ ವಿಜಯಿಯಾಗಿ 
ಹಿಂದಿರುಗಿದನು (ಸುಂದರಿ. ೬೩); ಇದು ವಿಲಾಯಿತಿಯ ಮಾಲು. ಇದರಲ್ಲಿ ಬಂಗಾರದ 
ಅಂಶ ಬಹಳ ಕಡಿಮೆ (ಇಪ್ಪಕ. ೪೫೩). 

[<- ಅರ. ಹಿಂ. ಮರಾ. ವಿಲಾಯತೀ, ವಿಲಾಯತ್‌] 

ವಿಲಾಯಿತಿ "ವಿಲಾಯತಿ' ನೋ. 

ವಿಲಾಸ್ಮ, ವಿಳಾಸ್ಮ (ನಾ). ೧. ಲೀಲೆ ; ಕ್ರೀಡೆ. ೨. ಭೋಗಸೌಖ್ಯ್ಕ; ಕಾಮಕೇಳಿ: 
ವಿಧಿವತ್ತಾದ ವಿವಾಹಕ್ಕೆ ಮುನ್ನವೇ ವಿಲಾಸಕ್ಕೆ ಅಪೇಕ್ಷಿಸಿದೆ (ಹೊಸಕ್ಸಿ. ೧೩). ೩. ಅಂದ ; 
ಸೊಬಗು : ಕತ್ತರಿಸಿ ಚಂದ್ರಕಳೆಯಂ ಪತ್ತಿಸಿದಂತೆಸೆವ ಸತಿಯ ಸುಲಿಪಲ್ಪೊಳಪಿಂ 
ಮುತ್ತಿನ ವಿಲಾಸಮಂ ಪರಿಮುತ್ತುಗೊಳಲ್ಸಾ[ಪಾತಾಂ. ಗಳೊಳ್ಗಾ)ಲ್ಡುದೆಂಬು 
ದೊಂದಚ್ಚರಿಯೇ (ಮಲ್ಲಿಪು. ೩-೭೫) ; ನಡೆಯೊಳು ನುಡಿಯೊಳು ತೋರ್ಪ ವಿಲಾಸವು 
ರತಿಗಿಂತ ನೂರ್ಮಡಿ ಮಿಗಿಲು (ಇಂಚಾಪ. ೨೨೭-೨೬). ೪. ಉಲ್ಲಾಸ ; ಸಂಭ್ರಮ : 
ಕಣ್ಮಲರೊಳಾನಂದಾಶ್ರು . . . ಮುಖದೊಳ್‌ ವಿಲಾಸಮೆಸೆಯುತ್ತಿರ್ಪನ್ನಮಿಂತೆಂದರ್‌ 
(ಜಗವ. ೩-೫) ; ಸಂತೋಷದಿಂ ಮುಂದೆ ಸಿಂಹಾಸನವನಿಕ್ಕಲು ವಿಲಾಸದಿಂದೆಸೆಯೆ ಕುಳ್ಳಿರ್ದನಾ 
ಸುಕುಮಾರಸೌಂದರಂ (ನಂಬಿರ. ೫-೯೬). ೫. (ಕಾವ್ಮಮಾ। ಸ್ತ್ರೀಯ ದಶವಿಧವಾದ 
ಶೃಂಗಾರಭಾವಗಳಲ್ಲಿ ಒಂದು ; ಬೆಡಗು ; ಒನಪು ; ಒಯ್ಯಾರ : ಅತ್ಯಂತ 
ರೂಪಲಾವಣ್ಮ ಸೌಭಾಗ್ಯಕಾಂತಿ ಹಾವಭಾವ ವಿಲಾಸ ವಿಭ್ರಮಂಗಳನೊಡೆಯೊಳಂ . . . 
ಅಳಿಪದೆ ಪೋಗವೇಲ್ದ ದಧ'ನದತ್ತನೊಳ್ಳಿದನೆಂದ೦ (ವಡ್ಡಾರಾ. ೧೭-೧೨) ; 
ಕಾಂತನಲ್ಲಿಗೊಲ್ಲಂಗನೆ ಬಂದಳಂಗಜನ ಮಂಗಳಲಕ್ಷ್ಮಿಯೆನಲ್‌ ವಿಲಾಸದಿಂ (ಪುಷ್ಪಪು. 
೩-೧೨೧). ವಿಳಾಸ್ಮ : ೩. ಅಮರ ನದೀಹಂಸಕುಳಂ ಕಮಳಜ ಹಂಸೇಂದ್ರ ಸೇವೆಗೇಟ್ತರ್ಪ 
`ವಿಳಾಸಮದೆನಿಸಿ ದೇಸೆವೆತ್ತುವು . . . ಚಮರರುಹಂಗಳ್‌ (ಜಗವ. ೧-೩೮) ; ಠಕ್ಕೆಯದ 
ಪಲ್ಲವವಗಿಯೆ ಮೆಜ್‌ದುದು ಬಿಗಿದ ಮೊಗರಂಬದ ವಿಳಾಸದಲಿ (ಕುವ್ಕಾದ್ರೋ. ೩-೪). 

೪. ಕುಲಂ ಮಲಿನವೆನಿಸೆ ಬೆಡಂಗಡಂಗೆ ಮೆಯ್ಕ ಮಾಸಾಜದ ಕೂಸಂ ತಲೆಕೆಳಗಾಗೆ 
ಪಿಡಿದುಕೊಂಡು ನಡೆವನ್ನಂ (ಜಗವ. ೨-೫೩ ವ); ಘಾಸಿಯಾದರು ಘಾಯವಡೆದು 
ಎಲಾಸವಳಿದುದು ರಿಪುಭಟನ ಗೆಲುವಾಸೆ ಬೀತುದು ಧಾತುಗೆಟ್ಟುದು ಸರಳ ಸಾರದಲಿ 
(ಕುವ್ಮಾದ್ರೋ. ೬-೨೦). ೫. ಅಮರೀಮಧುರ ಗೀತನಿನಾದಕ್ಕಾದಮೊಲಲ್ಲಿರ್ದ 
ಶಿರಃಕಂಪದೊಳಿನಿಸಾನುಮೆಜಗಿದ ಕರ್ಣಪೂರಪಾರಿಜಾತ ಸ್ತಬಕಮನೋಸರಿಸುವ 
ವಿಳಾಸಮುಮಂ («ಆದಿಪು. ೪೯ ವ); ಬಂದಳದೊಂದು ವಿಭ್ರಮಮದೊಂದು 
ವಿಳಾಸಮುದೊಂದು ಚೆಲ್ವದೊಂದಂದಮುದೊಂದು ದೇಸೆ ಪೊಸತಾಗಿರೆ 
ವಲ್ಲಭನಲ್ಲಿಗಲ್ಮಲ್‌ಂ (ಜಗವಿ. ೨-೮೦). 
ಎಳಾಸವಲ್ಲಭ ಎ ವಿಲಾಸಿಗಳ ಒಡೆಯ ; ಒಂದು ಬಿರುದು : ಅರಸಂ ಕರಗಸಂ 

ಬಿರುದರಂಕುಸಂ ಮೂರ್ತಿನಾರಾಯಣಂ ವಿಳಾಸವಲ್ಲಭರಂ (ಕಇ.1೪.೪೩-೩;1264). [ಸಂ.1 

ಎಲಾಸ್ಕ, ವಿಳಾಸ್ಮ (ನಾ). ೧. ಪತ್ತೆ 
ಹಾಕಿಬಿಟ್ಟಳು ರು wv. ೮೩). ೨. ಅಂಕಿತ ; ಗುರುತು ; ಚಿಹ್ನೆ ; ನೀನು | 


೭೯೪೮ 


; ಅಡ್ರೆಸ್ಸು : ವಿಲಾಸ ಬರೆದು ಟಪಾಲು ಮೇಲೆ '46| 


ವಎಲಾಸಿತ 


ವಿಲಾಸವಿಲ್ಲದವನಾದರೆ ಸತ್ಯವಾದ ಜಗತ್ತೆಲ್ಲವೂ ಸುಳ್ಳಾಗುವದು (ಅರ್ಕಮಾ. ೧-೪೫) ; 

ಬಸವನ ಆಭರಣ . . . ೧. ವಿಲಾಸ ಕೆತ್ತಿದ ಅರಳೆಲೆ (ಎಕ. ೩೧, ನಂಜನ. ೨೮೯-೭ನೇ 

1847). ವಿಳಾಸ್ಮ : ೧. ಲಲಿತೆ ಕೃಷ್ಣನಿಗೆ ಕಾಸರಗೋಡಿನ ವಿಳಾಸಕ್ಕೆ ಬರೆದ 
ಕಾಗದವೂ ವಿಳಾಸದಾರರಿಲ್ಲದೆ ಹಿಂದಿರುಗಿತು  (ಮುಗಹಂ. ೫೫). 

(2/. ತಮಿ. ವಿಲಾಚಮ್‌; ತುಳು . ವಿಲಾಸ್‌; ತೆಲು. ವಿಲಾಸ] 
[amore ). ಸೊಬಗನ್ನು ತಾಳು ; ಚೆಲುವನ್ನು ಹೊಂದು : ತರುಣಿ 
ಸುಲೋಚನೆಯಂ ಬಸಮಾಡಲ್‌ ಗರಗರನಾದ ವಿಲಾಸಂದಾಳ್ಲಿದ ಗರಿಮರ್ಬನ್ನಿಮೆನು 

ತ್ರೈವತ್ತಾಆಲ್‌ಕೆಯ ಜನಪದದ ಅರಮಕ್ಕಳ ಬಳಿಗೆಮ್ಮರಸಂ ದೂತರನಟ್ಟಿದನು 
(ಜಯಕಾ. ೩-೭೩). [ವಿಲಾಸ * ತಾಳ್‌] 

ವಿಲಾಸಂದೋಹಜು (ಕ್ರಿ). ಬೆಡಗನ್ನು ತೋರಿಸು ; ಒಯ್ಕಾರಮಾಡು 
ಪೂದೊಡವನೋರಂತಿಟ್ಟು ನಾನಾವಿಲಾ[ಪಾಠತಾಂ. ಳಾ]ಸಂದೋಲುತ್ತಿನಿಯರ್ಗೆ 
ರಂಜಿಪುದಜಸ್ರಂ ಖೇಚರೀಸಂಚಯಂ (ಶಬಶಂ. ೨-೩೯). [ವಿಲಾಸ 3- ತೋಜು। 

ವಿಲಾಸಂಬೆಜು (ಕ್ರಿ). ಶೋಭಿಸು ; ಕಂಗೊಳಿಸು : ಗಂಧರ್ವಕುಲದ ನಡುವೆ ಎಲಾ 
(ಪಾಠಾ. ಳಾ]ಸಂಬೆತ್ತತಿಸಂಭ್ರಮದಿಂದೆ ಬರುತ್ತಿರ್ಪಂ ಹಂಸವಾಹನಂ ಚತುರಾಸ್ಕಂ 
(ಗಿರಿಕ. ೬-೬೬). (ವಿಲಾಸ, + ಪೆಲು 1 

ಎಲಾಸತೆ, ವಿಳಾಸತೆ (ನಾ). ೧. ಕ್ರೀಡೆ ; ಲೀಲೆ : ಘನಮಾಯಾವಿಲಾಸತೆಯಿಂದ 
ಕೌಶಿಕ ಹೊಕ್ಕನಾ ನೃಪನ (ತೊರರಾ. ೩-೨-೨೬). ೨. ಚೆಲುವು ; ಸೊಬಗು : 
ಕ್ಲಿತಿಪಶ್ರೀವಿಭವವಿಲಾಸತೆಯಂ ಪೇಜುರಮೆ ಪೇಲ್ಗುಂ (ಶಾಜಪು. ೩-೪೨). ವಿಳಾಸತೆ: 
೨.. ಭಾಸುರವೆ ಸಾಕಾರವಾದ ವಿಳಾಸತೆಯಲಿಪ್ಪಾದಿರುದ್ರಗೆ ವಾಸವಾದುದು ತನಗೆ ತಾನೆ 
ಮಹಾಮಹತ್ವದಲಿ (ಪ್ರಭುಲೀ ೨-೪). (ಸಂ. ವಿಲಾಸತಾ] 

ವಿಲಾಸವಾಸ (ನಾ). (ಬೇಸಗೆಯಲ್ಲಿ ಉಪಯೋಗಿಸುವ) ವಿಶ್ರಾಂತಿಗೃಹ ; 
ವಿಹಾರಸ್ಥಳ : ಅಸುಗೆಯ ಮಿಸುಪ ಪೊಸದಳಿರಿಂದೆಸೆಯೆ ಪೊದೆಯಿಸಿ ವಾಸಂತಿಯ 
ಮುಗುಳ ಸೂಸಕದಿಂ ದೇಸೆವಡೆದ ವಿಲಾ[ಪಾಠಾಂ. ಳಾ]ಸವಾಸಲಕ್ಷ್ಮಿಯ ಚುಂಚಿನಂತೆ 
ಚಂಚುರಮಾದ ಚಂಚುಲೋವೆಗಳೊಳಂ (ಚಂದ್ರಪು. ೭-೯೫ ವ). [ಸಂ.) 

ವಿಲಾಸಾವಾಸ (ನಾ). ೧. ವ .ವಿಲಾಸವಾಸ : ಭವನಾಂಗಂ ಕಲ್ಪಭೂಜಂ ಸಮೆದ 
ಬಹುವಿಧೋತ್ತುಂಗಹರ್ಮ್ಮಾವಳೀಗರ್ಭವಿಲಾಸಾವಾಸದೊಳ್‌ . . . ಉತ್ಸವಮಂ 
ತಾಳ್ತು (ಚಂದ್ರಪ. ೩-೩೭). ೨. ಸೊಬಗಿನ ನೆಲೆ : ಅದು ಪರಮಾಸ್ಪದಮದು 
ಪುಣ್ಮಸಂಪದಮದು ಮಹಾಭ್ಯುದಯವಿಲಾಸಾವಾಸಂ (ಸುಕುಮಾ. ೧೨-೫೧).  [ಸಂ.] 

ವಿಲಾಸಿ, ವಿಳಾಸಿ (ಗು). ೧. ಹುಡುಗಾಟಿಕೆಯ ; ವಿನೋದದಿಂದ ಕೂಡಿದ. 
೨. ಬೆಡಗಿನಿಂದ ಕೂಡಿದ ; ಒಯ್ಕಾರದ. (ನಾ). ೩. ಹಾಸ್ಯಗಾರ ; ಚೇಷ್ಟೆ 
ಗಾರ. ೪. ವಿಷಯಲೋಲುಪನಾದವನು ; ವಿಷಯಲಂಪಟ. ವಿಳಾಸಿ : 
೫. ಸೊಬಗ ; ಸೊಗಸುಗಾರ : ಪುಷ್ಪಸಂಕುಳದೊಳ್‌ ನೀನೆ ವಿಳಾ[ಪಾಕಾಂ. ಲಾ]ಸಿಯ್ಕೆ 
(ಆದಿಪು. ೧೧-೯೬). (ಸಂ. ವಿಲಾಸಿನ್‌) 

ಎಲಾಸಿಕೆ (ನಾ). [ಕಾವ್ಯಮಾ] ಹದಿನೆಂಟು ಬಗೆಯ ಉಪರೂಪಕಗಳಲ್ಲಿ 
ಒಂದು ; ೫ "ಇದರಲ್ಲಿ ಒಂದೇ ಅಂಕ ; ಶೃಂಗಾರ ಹೆಚ್ಚು ; ಹತ್ತು 
ಲಾಸ್ಕಾಂಗಗಳು, ವಿದೂಷಕ ವಿಟ ಪೀಠಮರ್ದರು ಇರುತ್ತಾರೆ ; ಗರ್ಭ 
ವಿಮರ್ಶಸಂಧಿಗಳಿಲ್ಲ ; ನೀಚನಾಯಕ ; ಕಥಾವಸ್ತು ಸ್ವಲ್ಪ ; ನೇಪಥ್ಯ 
(ವೇಷ ಭೂಷಾದಿ) ರಚನೆ ಚೆನ್ನಾಗಿರುತ್ತದೆ?” (ಸಂನಾಟ. ೩೫) : ೧. ನಾಟಿಕಾ. 
೨. ತ್ರೋಟಕ . . . ೧೪. ವಿಲಾಸಿಕಾ . . . ೧೮. ಭಾಣಿಕಾ -- ಎಂದು ಉಪರೂಪಕಗಳು 
ಹದಿನೆಂಟು ವಿಧ (ಸಂನಾಟ. ೩೨). (ಸಂ. ವಿಲಾಸಿಕಾ] 

ಎಲಾಸಿತ (ಗು). ೧. ಉಲ್ಲಾಸಗೊಳಿಸುವ ; ಆಹ್ಲಾದಕರವಾದ : ವಾಸವಾಧಿಕ 
ಗಾನಸೌಖ್ಯವಿಲಾಸಿತತ್ರೈ ಸೋಮಪಾನವನಾಸೆಯಿಂ ಸೇವಿಸುವ ಕಷ್ಟ ಮಹೀಸುರರ ಕೂಡೆ 
(ಬಸಪು. ೫೭-೭೮). (ನಾ). ೨. ಲೀಲೆ ; ವಿನೋದ ; ಕ್ರೀಡೆ : ತನು 
ಹೇಳಿಗೆ ಮನ ಸರ್ಪನಾಗಿ ತನ್ನಯ ವಿಲಾಸಿತದಿಂದ ಹೆಡೆಯೆತ್ತಿ ಆಡುತ್ತಿರಲಾಗಿ 
(ಸಕವ. ಕ. 1, ೬೩೬-೧೮೦೮) ; ಘಟದಿಂದ ಚಂದವಲ್ಲದೆ ಆತ್ಮಂಗೆ ಒಂದೇ ವಿಲಾಸಿತ 

[ಸಂ.) 


ಕಲಂ ; 


25 


(ಮೋಳಿಮು. ೮೩-೩೩೦). 


ವಿಲಾಸಿನಿ 


ವಿಲಾಸಿನಿ, 'ಏಳಾಸಿನಿ (ನಾ). ೧. ಬೆಡಗಿ ; ಒಯ್ಕಾರಿ : ನಿರತಿಶಯಮಕ್ಕುಮದು 
- .. ಗುರುಜಘನಸ್ತನಭರಮಂಥರಲೀಲಾಲಸವಿಲಾ [ಪಾಠಾಂ. ಳಾ]ಸಿನೀಚಳಿತಂಬೋಲ್‌ 
ಕುಟಿಲಚಂಚಲಕರಠಿನಕೃಶಮಾಂದ್ಮಮೆಂಬಿವುತ್ಕಟಯೌವನಶ್ರೀ i 
ವಿಲಾಸಿನಿಯರಳಕಾಳಿ ಚಟುಲಸುಕಟಾಕ್ಷ ವಕ್ನೋಜಾತ ಮಧ್ಯಗತಿಗಳ ವಲಾಸದೊಳಲ್ಲದೆ | 
ಘಟಿಸದು (ಜೈಮಿಭಾ. ೩-೭). ೨. ಹೆಂಗಸು ; ಸ್ತ್ರೀ. ೩. ಸೂಳೆ ; ವೇಶ್ಶೆ : ಅರಸರಿಗೆ | 5 
ತಂದೆಟೆದು ಮೊದಲಲಿ ಅರಸಿಯರಿಗೆಜ್‌ದಾ ವಿಲಾ।ಪಾಠಾಂ. ಳಾ]ಸಿನಿಯರಿಗೆಟ್‌ದು 
ದಾದಿಯರಿಗೆಲ್‌ದು (ಬಸಪು. ೫೯-೨೬) ; ಅವರು ಅಪ್ಸರೆಯರು - ಪಟ್ಟಣದ ಚದುರೆಯರು- 
ಅರಮನೆಯ ವಿಲಾಸಿನಿಯರು (ಧಮಣಾ. ೬೭). ೪. ಸಖಿ ; ದಾಸಿ : ಈತನೇ 
ಧೃತರಾಷ್ಟ್ರನೆರಡನೆಯಾತ ಪಾಂಡು ವಿಲಾಸಿನೀಸಂಭೂತನೀತನು ವಿದುರನೆಂದಾಯ್ತವರಿಗ 
ಭಿಧಾನ (ಕುವ್ಮಾಆ. ೩-೧೦). ವಿಳಾಸಿನಿ: ೨. ಸೊಗಯಿಸುವ ಪೊಅವೊಟಲ ವಿಲಾಸಮಂ 
ನೋಲ್ಬವನ ವಿಳಾಸಿನಿಯರ ಸಿರಿಯ ನಗೆಗಣ್ಗಳೆನಿಪ ಕಮಲಕುವಲಯವನಂಗಳಿಂ 
ಮನಂಗೊಳಿಸಿ (ಮಲ್ಲಿಪು ೨-೪೯). ೩. ಕನಕಗೋಪುರಂಗಳೊಳಗಣೆರಡು ದೆಸೆಯ ಗುಣಣೆಯಿಂ 
ವಿಳಾಸಿನಿಯರ ಗಡಣೆಯಿಂ . . . ಕನಕಶ್ಯಲಮೆನಿಸಿ ನೆಗಟ್ಹ ಭೂಮಿಪಾಲಭವನದಿಂ 
(ಪಂಪಭಾ. ೧-೫೮) ; ಲಜ್ಜೆಯಂ ಕುಲಮಂ ದಾಂಟಿ ಕೆಲರ್ವಿಳಾಸಿನಿಯರಾದ 
ರ್ವಿಶ್ಚಭೂಭಾಗದೊಳ್‌ (ಮದ. ೧೦-೧). ೪. ದೇವಿ ಸ್ನಾನವ ಮಾಡಿ ಬಟ್ಟೆಯಂ ತರವೇಳಲು 
ತಡೆಯದೆ ವಿಳಾಸಿನಿಯು ಬಂದು ಪೆಟ್ಟಿಗೆದೆಗೆಯೆ ಉಡುವ ವಸ್ತುಗಳೆಲ್ಲ ಛಿದ್ರವಾಗಿರೆ 
ಹೆದರಿ (ಪ್ರೌಢರಾ. ೬-೫೧). [ಸಂ. ವಿಲಾಸಿನೀ) 
ವಿಲಿಖತ,, ವಿಳಿಖಿತ (ಗು). ೧. ಬರೆದ ; ಚಿತ್ರಿಸಿದ : ಮೃಗಮದವಿಲಿಖಿತವಿಚಿತ್ರಪತ್ರ 
ಭಂಗಭಾಸುರಭುಜಶಿಖರನುಂ (ಅದಿಪು ೩-೯೦ ವ) ; ಆ ಶೃಂಗಾರರಸತರಂಗಿಣಿಯ 
ತುಂಗಸ್ತನಕಪೋಲಕವಿಲಿಖಿತಮೃಗಮದಪತ್ರಭಂಗಂಗಳಿಂ ಚಿತ್ರಕಳಾಕೌಶಲಮಂ 
ಪ್ರಕಾಶಿಸಿಯುಂ (ಜಂದ್ರಪು. ೨-೧೬ ವ). ವಿಳಿಖಿತ : ೨. ಕೊರೆದ; ಕೆತ್ತಿದ : ಬಳಸುವ 
ಚಂದ್ರಭಾನುಭಗಣ ಪ್ರತಿಬಿಂಬಕದಂಬಮೆತ್ತಲುಂ ವಿಳಿಖಿತಸೋಮಸೂರ್ಯ 
ನಿಬಿಡಾಕ್ಷರಮಾಳಿಕೆಯಂದದಿಂ ಮನಂಗೊಳಿಸೆ (ಚಂದ್ರಪು. ೧-೭೪). 1ಸಂ.] 
ವಿಲಿಪ್ತ (ಗು). ಬಳಿದ ; ಸವರಿದ ; ಲೇಪಿಸಿದ : ದ್ರೌಪದೀಕುಚಕುಂಭಾರ್ಪಿತ 
ಕುಂಕುಮದ್ರವವಿಲಿಪ್ತೋರಸ್ಥಳಂ ದಾಂಟೆ ಕೀರ್ತಿ ಚತುರ್ವಾರ್ಧಿಯನಿರ್ದನಂದು 
ಸುಖದಿಂ ವಿದ್ವಿಷ್ಟವಿದ್ರಾವಣಂ (ಪಂಪಭಾ. ೩-೮೫) ; ಪಾರ್ವತೀಪಯೋಧರ 
ಲೇಪಿತಮೃಗಮದವಿಲಿಪ್ತವಕ್ಷಸ್ಥಳಂ (ರಾಜಶೇ. ೨-೧). (ಸಂ. 
ಎಲಿವಿಲಿ (ನಾ). ಒಂದು ಅನುಕರಣಶಬ್ದ : ಹಳದಾಗಿ ನಾರುತ್ತ ಹುಳಿತು 
ಎಲಿವಿಲಿಯೆಂಬುದಂ (ವೀಶೈಪು. ೬-೧೦-೩೬) ; ರಾಘಪ್ಪನ ವಾದದಲ್ಲಿ ಸಿಲುಕಿ ದೇಸಾಯರು 
ವಿಲಿವಿಲಿ ಒದ್ದಾಡಿದರು (ಗಂಮಾಯಿ. ೧೦೭). 
ವಿಲಿವಿಲಿಸು (ಕ್ರಿ). ವಿಲಿವಿಲಿ ಎಂದು ಒದ್ದಾಡು, - ನರಳು : ಪಾಪದ ಬೀಜ 
ಒರ್ಬುಳಿಸಿದಂತೆ ದೋಷದ ಹುತ್ತ ನೆಗೆದಂತೆ ಪುಳುವಿನ ರಾಶಿ ವಿಲಿವಿಲಿಸುತ್ತಿರೆ 
(ಜೊಮ್ಮರ. ಹ. ೩೩೮-೧೪) ; ಹೊಲಸಿನ ನೆಲೆ ರುಧಿರದ ಕುಳಿ ವಿಲಿವಿಲಿಸುವ ಪುಳುಗಳೊಗೆವ 
ಪುತ್ತು (ವೃಷಎ. ೨೮-೭೦). (ವಿಲಿವಿಲಿ * - ಇಸು] 


(ಕವಿರಾ. ೧-೭೬) ; 


10 


ಹೋ ಸಾ ವಾವ 


೭೯೪೯ 


ವಿಲೆ 


| ವಿಲೀನಗೊಳ್ಳು (ಕ್ರಿ). ಸೇರಿಹೋಗು ; ಸೇರಿಕೊಳ್ಳು ; ಐಕ್ಕವಾಗು : ಈ ಪ್ರದೇಶದ 
ಬಹುಭಾಗವು ಮೌರ್ಯಸಾಮ್ರಾಜ್ಯದೊಂದಿಗೆ ವಿಲೀನಗೊಂಡಿದ್ದುದನ್ನು ಕಾಣುತ್ತೇವೆ 
(ನೊಳಂಬ. ೬೯). [ವಿಲೀನ 4 ಕೊಳ್ಳು (ಆ ಕೊಳ್‌) 

ಎಲೀನಿತ (ಗು). ೧. ಮಗ್ನನಾದ ;ಆಸಕ್ತನಾದ.(ನಾ). ೨. ಮಗ್ನನಾದವನು ; 
ಆಸಕ್ತನಾದವನು : ಅಮಳಲಿಂಗದೊಳತಿವಿಲೀನಿತನಾಗಿ ತಾನಿರ್ದಹನೊ ಬಸವೇಶ 
(ಬಸಪು. ೩೫-೪೦). ([ಸಂ.) 

ಎಲೀನೆ (ನಾ). ಐಕ್ಕಳಾದವಳು ;ಲೀನವಾದವಳು :ನುತಿಪೆಂ ಸೇವಿತಶಕ್ತಿವಿತಾನೆಯ 
- « - ಶಂಕರನಂಕವಿಲೀನೆಯನು (ಉದ್ಭದೇ. ೩-೪). (ವಿಲೀನ ೬ -ಎೈ್ಯ) 

ಎಲುಠ್ಕ (ಗು). ಸೆಳೆದುಕೊಳ್ಳಲ್ಪಟ್ಟ ; ಸುಲಿಗೆಯಾದ : ಪೂರ್ಣಪಾತ್ರಹರಣ 
ವಿಲುಕ್ಮಮಾನವಸನಭೂಷಣಮುಂ (ಕಾದಂಪೂ. ೪೧೦). . [ಸಂ.) 

ವಲುಪ್ತ (ಗು). ೧. ನಾಶಹೊಂದಿದ ; ಧ್ವಂಸವಾದ : ಚಪಳಕಪಿಬಳವಿಲುಪ್ತ 
ವಿಗಳಿತಲತಾಭವನಮುಂ (ಪಂಪಭಾ. ೪-೧೮ ವು. (ನಾ). ೨. ಲೋಪ ; ಚ್ಮುತಿ ; 
ನಾಶ : ಅಭಿನವಗುಪ್ತನ ವಿಮರ್ಶನಶಕ್ತಿ ವಿಲುಪ್ತವಾಯಿತೇ ಎಂಬುದನ್ನು ನಿರ್ಣಯಿ 
ಸಲು ಸಾಧ್ಯವಿಲ್ಲ (ಭಾರಮಾ. ೭೪). [ಸಂ.] 


15| ವಿಲುಪ್ತಿ (ನಾ). ಲಯ ; ನಾಶ : ಇಂಥ ವಿಲುಪ್ತಿಯ ಪರಿಚಯವನ್ನು ನಾವು ಬೇರೆ ಕಡೆ 


ನೋಡಿದ್ದೇವೆ (ನಿಬಂಧ. 11. ೩೦೭) 
(ಕರುಶ್ರಾ . ೯೭-೨೦). [ಸಂ.) 
ವಿಲುಲಿತ, ವಿಲುಳಿತ (ಗು). ೧. ಉರುಳಿ ಬಿದ್ದ ; ಉರುಳಿದ : ಹರ್ಷಪುಳಕಿತ 
ಸರ್ವಾಂಗನಾನಂದಬಾಷ್ಟಸಲಿಲವಿಲುಲಿತವಿಲೋಚನಂ (ಪಂರಾಮಾ. ೧೨-೧೦ ವ) ;ವಿಲುಲಿತ 
ಘರ್ಮವಾರಿಕಣದಿಂ ಕೆಸಜೇಳ್ದಿಳಿತರ್ಪ ಗಂಡಮಂಡಲಕೃತಪತ್ರಭಂಗಮೃಗ 
ನಾಭಿಜಮಂ ಬಳಿದಿಟ್ಟು ( ರಾಜಶೇ ೧-೭). ವಿಲುಳಿತ : ೧. ಆನಂದಾಶ್ರು ವಿಲುಳಿತ 
ಕಮಲವಿಲೋಚನೆ. ಇಂತಾತುರದೊಳಿರ್ದಳ್‌ (ರಾವಾಶ್ವ. ೨೮-೩). 
೨. ತಿರುಗಿಕೊಂಡಿರುವ ; ತಿರುಗಿರುವ : ಸಂಗ್ರಾಮಭೂಮಿಯ ನಡುವೆ 
ಧೃಷ್ಟದ್ಕುಮ್ನಕಚಗ್ರಹವಿಲುಳಿತಮೌಳಿಯುಂ ತದೀಯ ಕೌಕ್ಪೇಯಕಧಾರಾವಿದಾರಿತ 
ಶರೀರನುಮಾಗಿ ಬಿಲ್ದಿರ್ದ ಶರಾಚಾರ್ಯರಂ ಕಂಡು (ಪಂಪಭಾ. ೧೩-೫೫ ವ) ; ನಿಸರ್ಗ 
ದುಷ್ಪಧೃಷ್ಟದ್ಕುಮ್ನನ ಕಚನಿಗ್ರಹಕರವಿಲುಳಿತಮೌಳಿಯಾಗಿರ್ದ ಭಾರದ್ವಾಜನಿರವಂ 
ರಾಜರಾಜಂ ನೋಡಿ (ಗದಾಯು. ೪-೪೮ ವು. ೩. ಚಂಚಲ ; ಅಲ್ಲಾಡುತ್ತಿರುವ : 
ಮುಗಿಲೊಡ್ಡೆಂತಂತೆ ವಾತಾಹತವಿಲುಳಿತ ದೀಪಾರ್ಚಿಯೆಂತಂತೆ ನೋಡಲ್‌ ಸೊಗ 
ಯಿಪ್ಪೈಶ್ವ್ಚರ್ಯಮುಂ ಯವ್ವನವಿಳಸನಮುಂ (ವರ್ಧಮಾ. ೭-೩೭). [ಸಂ.) 


; ಪ್ರಾಪ್ತಿಯು ಜಿಗಿವುದು ಚಿರವಿಲುಪ್ತಿಯಲಿ 


ಅ 
೪ 


30! ವಿಲುಳಿತ "ವಿಲುಲಿತ' ನೋ. 


ವಿಲೂನ (ಗು). ಕತ್ತರಿಸಿದ ; ತುಂಡರಿಸಿದ ; ಛೇದಿಸಿದ : ಅವನೀನೂತಯಶಂ 
ಯಶೋಧವಳಿತಾಶಾಮಂಡಳಂ ಮಂಡಳಾಗ್ರವಿಲೂನಾರಿಬಲಂ (ಎಕ. ೪1, ಚಿಕ್ಕಮ. ೧೬೧-೬೭: 
1137) ; ಅನ್ಕದೈವಮತಂಗಮದಹರಿ ಅನ್ಕದೈವ ಕುರಂಗ ಮೃಗರಿಪು ಅನ್ಕದೈವಲತಾ 
ವಿತಾನವಿಲೂನಸಿತಗಾತ್ರ (ಬಸಪು. ೫೩-೪). 1ಸಂ.) 


ವಿಲೀನ (ಗು). ೧. ಆಸಕ್ತವಾದ ; ಮಗ್ನವಾದ. ೨. ಐಕ್ಕವಾದ ; ಲೀನವಾದ : |3| ವಿಲೂನನಾಸೆ (ನಾ). ಒಂದು ಬಗೆಯ ಮರ ; ಮೂಕೊರತಿ : ಎಲೂನನಾ 


ಕಾವೇರಿಯಿಂದಮಾ ಗೋದಾವರಿವರಮಿರ್ಪ ನಾಡದಾ ಕನ್ನಡದೊಳ್‌ ಭಾವಿಸಿದ ಜನಪದಂ 
ವಸುಧಾವಳಯವಿಲೀನವಿಶದವಿಷಯವಿಶೇಷಂ (ಕವರಾ. ೧-೩೬) ; ರಣಾಂಗಣದಂತೆ 
ಚಮೂರಚಿತಪ್ರಹರಣ ವಿಶೀರ್ಣರೂಪಮುಂ ದಂತಿದಾನವವಿಲೀನಶಿಲೀಮುಖಮುಂ 
(ಚಂದ್ರಪ. ೫-೫೨೦). ೩. ಕರಗಿದ. ೪. ಕಣ್ಮರೆಯಾದ ;ಕಾಣದಂತೆ ಆದ. (ನಾ). 
೫. ಕರಗಿಸಿದ ತುಪ್ಪ : ""ವಿಲೀನಂ, ದ್ರುತಂ - ಈ ೨ ಕರಗಿಸಿದ ತುಪ್ಪ'' (ಹಲಾಯು. 
೪೬-೧೨೧). ೬. ಐಕ್ಕನಾದವನು ;ಲೀನನಾದವನು :ಅಕ್ಕಆಿಂ ಬಾಲೇಂದುಧರನೊಳು 
ಪೊಕ್ಕು ಪೊಕ್ಕಲರ್ದಲರ್ದು ಕೂಡುತ ಸೊಕ್ಕಿ ತಲ್ಲಿಂಗದೊಳಗಿಂತು ವಿಲೀನನಾಗಿರ್ದು 
(ಬಸಪ ೩೫-೪). ೭. [ನಾಟ್ಕ] ಉಸಿರಾಟದ ಒಂದು ಭಂಗಿ ; ೫ ""ಮೂರ್ಛೆ 
ಹೋದವನಂತೆ ಉಸಿರಾಡುವುದು'' (ಲಾಸ್ಮರಂ. ೨೭೮ ಗದ್ಮಾನುವಾದ) : ಸಮ, ಭ್ರಾಂತ, 
ವಿಲೀನ, ಆಂದೋಳಿತ, ಕಂಪಿತ, ಸ್ತಂಭಿತ . . . ಸೀತ್ಶೃತ - ಈ ಹತ್ತು ಮೊದಲ |45 
ಒಂಬತ್ತುಗೂಡಿ ಒಟ್ಟು ಹತ್ತೊಂಬತ್ತು ಭೇದಂಗಳ್‌ (ಲಾಸ್ಕರಂ. ೩-೭೮ ವು. !ಸಂ.] 


40 


[ವಾಶಾಂ. ವಾ]ಸೆಯ ಸುರೂಪೆಯ - ಕೆಂಡದಬ್ಬಿನೀವರನಭಿಧಾನಮು ತಳೆದ 
ಭೂರುಹಮೊಪ್ಪುಗುಮಾ ವನಾಂತದೊಳ್‌ (ರಾಜಶೇ. ೫-೫೭). 
[P ಇದು "ಮೂಕೊರತಿ' ಎಂಬ ಶಬ್ದದ ಸಂಸ್ಕೃತೀಕರಣ] 

ವಿಲೆ (ನಾ). ೧. ವರ್ಗ ; ಶ್ರೇಣಿ ; ಗುಂಪು : (ಉ. ೨. ವ್ಯವಸ್ಥೆ 
ಏರ್ಪಾಡು : (8). ೩. ಮಾರಾಟ ; ವಿಕ್ರಯ : ಒಂದು ಹಸುವನ್ನೋ ಎತ್ತನ್ನೋ 
ಒಂದು ಪದಾರ್ಥವನ್ನೋ ಮಾರುವಂತೆ ತೂರನನ್ನು ಅವನ ಚಿಕ್ಕಪ್ಪ ವಿಲೆ ಮಾಡುತ್ತಿದ್ದನು 
(ಬೆಸ್ತಕ. ೩೫) ; ಆ ಜಮಾನನ್ನು ಬಹಿರಂಗ ಹರಾಜಿನಲ್ಲಿ ವಿಲೆ ಪಡಿಸಬೇಕೆಂದು ಮತ್ತೆ 
ಅಜ್ಞೆಯಿತ್ತರು (ಅಧಿಕಾ. ೫೬) ; ಸ್ವತ್ತನ್ನು ಆರ್ಜಿಸುವುದಕ್ಕೆ ಇಟ್ಟುಕೊಳ್ಳುವುದಕ್ಕೆ ಮತ್ತು 
ವಿಲೆ ಮಾಡುವುದಕ್ಕೆ . . . ಅಧಿಕಾರವಿರತಕ್ಕುದು (ಭಾಧಾನ. ೧೦). ೪. ಹಂಚಿಕೆ : (8. 
೫. ತೀರ್ಮಾನ : «8. 

ಎಲೇಬೀಳು ಇ ನಿರ್ಣಯವಾಗು; ಮುಕ್ತಾಯಕ್ಕೆಬರು; ತಿರ್ಮಾನವಾಗು: 


ಅ 
8 


ವಿಲೆವಾರಿ 


ಅಲ್ಲಿಗೆ ದಾಖಲಾದವನಿಗೆ ವಿಲೇಬಿದ್ದ ಕಾಗದದ ಹಾಗೆ ಭವಿಷ್ಯವೇ ಇಲ್ಲ (ಕೆಲನೆ. ೨೯೫). 

[4 ಆರ. ವಿಲ್ವಾ ; ಮರಾ. ವಿಲೇ, ವಿಲ್ಲಾ, ವಿಲ್ಲ. ತೆಲು. ವಿಲಿಯ! 
ವಿಲೆವಾರಿ "ವಿಲೇವಾರಿ' ನೋ. 
ವಿಲೇಖನ (ನಾ). ೧. ಬರೆಯುವಿಕೆ. ೨. ಗೀಚುವಿಕೆ ; ಗೀರುವುದು. 
೩. ನೇಗಿಲಿನಿಂದ ಭೂಮಿಯನ್ನು ಉಳುವಿಕೆ, - ಸಾಲುಮಾಡುವಿಕೆ. | 
೪. ಒಂದು ಬಗೆಯ ನರಶಶಿಕ್ಷೆ : ಎಲೇಖನ. .. ದುರ್ಭೋಗ್ಯ ನಾನಾವಿಧಾಸಂಖ್ಯಾತ 
ಶೀವ್ರವೇದನಾರೂಪಂಗಳಾಗಿ ಶಿವದ್ರೋಹಿಗಳಿಗೆ ನಿಷ್ಕಾರುಣ್ಯ್ಕದಿಂ ಮಾಳ್ಪ 
ಶಿಕ್ಪಾಲೇಶಮೆಂದೆನಿಸಿ (ವಿವೇಕ. ೧೮೧). (ಸಂ. 
ಎಲೇಪನ (ನಾ). ೧. (ಸುಗಂಧದ್ರವ್ಮಗಳನ್ನು ಮೈಗೆ) ಬಳಿಯುವಿಕೆ ; ತೊಡೆ 
ಯುವಿಕೆ : ಗುರೂಪರೋಧವಶದಿಂ ಸ್ನಾನಾನ್ನಪಾನಂ ವಿಲೇಪನ ಮಾಲ್ಕಾದಿಗೆ ತಾನೊಡಂ 
ಬಡುವನೇಂ ದೇವಂ ನಿರಾಪೇಕ್ಷನೋ (ಅಜಪು. ೫-೮೬). ೨. ದೇಹವನ್ನು ಸುಗಂಧ 
ಗೊಳಿಸಲು ತೊಡೆಯುವ (ಗಂಧ ಇತ್ಯಾದಿ) ಸುಗಂಧದ್ರವ್ಯ. (೬0.1 
ವಿಲೇಪಿ (ನಾ). ಅನ್ನದ ಗಂಜಿ : ""ಗಂಜಿ ಯವಾಗೂಷ್ಠಿಕಾ ವಿಲೇಪೀನಾಮಂ'' 
[ಸಂ. ವಿಲೇಪೀ] 
ಎಲೇಪಿಕೆ (ನಾ). ಎ ವಿಲೇಪಿ :"" ಯವಾಗೂಃ, ಉಷ್ಣಿಕಾ, ಶ್ರಾಣಾ (ಶ್ರೋೊಣ), ತರಳಾ, 
ವಿಲೇಪಿಕಾ - ಈ ೫ ಗಂಜಿ'' (ಹಲಾಯು. ೫೩-೧೬೫). [ಸಂ. ವಿಲೇಪಿಕಾ] 
ವಿರೇಪಿತ, ವಿಳೇಪಿತ (ಗು). ಬಳಿದ ; ಸವರಿದ. ವಿಳೇಪಿತ : ಆತಿಶಯಮೆಸೆದಿರೆ 
ಮೃದುಪಾದತಳಂಗಳನೂಡಿ ಯಾವಕದ್ರವದಿಂದಂ ಪ್ರತಿದಿನಮಾ ದೇವಿ ವಿಳೇಪಿತ 
ಕರ್ಮಮನೊರ್ವಳಮರವಧು ಕೆಯ್ಕೊಂಡಳ್‌ (ಶಾಂತಿಪು. ೯-೧೮೪). ಹಂ. 
ವಿಲೇಪಿಸು (ಕ್ರಿ). ಬಳಿ ; ತೊಡೆ : (82. (ವಿಲೇಪನ * - ಇಸ್ಬು। 
ವಿಲೇವಾಟ (ನಾ). ಮಾರಾಟ ; ವಿಕ್ರಯ : ಲಕ್ಷ್ಮಿಬಾಯಿಗೆ ಆಸ್ತಿ ವಿಲೇವಾಟ 
ಮಾಡಲಿಕ್ಕೆ ಅಧಿಕಾರಾನ ಇಲ್ಲ (ಗ್ರಾಮಾಯ. ೩೧೪) ; ನನ್ನ ಸ್ವಾರ್ಜಿತಆಸ್ತಿಯ ವಿಲೇವಾಟದ 
ಅಧಿಕಾರ ಕೇವಲ ನನಗೇ ಇರುವುದರಿಂದ ಅದರಲ್ಲಿ ಯಾರದೂ ಹಸ್ತಕ್ಷೇಪ ನಡೆಯ 
ಲಾರದು (ದೀಪಹ. ॥, ೧೪). [4- ಮರಾ. ವಿಲ್ಲೇವಾಟ್‌ ಇ ವ್ಯವಸ್ಥೆ] 
ವಿಲೇವಾರಿ, ವಿಲೆವಾರಿ (ನಾ). ೧. ವಿತರಿಸುವುದು ; ಬಟವಾಡೆ ; ಹಂಚಿಕೆ : 
ಸಾಯುವ ಮೊದಲು ತನ್ನ ಆಸ್ತಿಯನ್ನೆಲ್ಲ ಮರಣಶಾಸನದ ಮೂಲಕ ವಿಲೇವಾರಿ 
ಮಾಡಿದ್ದ (ಗಂಗಾಳ. ೪೭) ; ನೀವು ದಣಿಗಳು. ಮನಸ್ಸು ಬಂದ ಹಾಗೆ ನೀವದನ್ನು 
ವಿಲೇವಾರಿ ಮಾಡಬಹುದು (ಷನರು. ೩೦೫). ೨. ವರ್ಗೀಕರಣ ; ವಿಂಗಡಣೆ : ಹಳೆಯ 
ಕಾಗದಗಳ ವಿಲೇವಾರಿ ಮಾಡಿಬಿಡೋಣ ಎಂದು ಕುಳಿತೆ (ಮನೋನಂ. ೨೨) ; ಈ ವಿಲೇವಾರಿಗಳ 
ಪೈಕಿ ಯಾವುದರಿಂದ ಗೋವಿಂದನಿಗೆ ಹೆಚ್ಚು ತೃಪ್ತಿಯಾಗುತ್ತದೆಯೋ ಸಾಧ್ಯವಿದ್ದರೆ 
ಅದನ್ನು ಮಾಡುತ್ತಾನೆ (ಭಾರದ. ೬). ೩. ಮಾರಾಟ ; ವಿಕ್ರಯ : ಕೆರೆ ಕಟ್ಟಿಸಿದರೆ ತನ್ನ 
ಜಮಾನೆಲ್ಲ ಮುಳುಗಡೆಯಾಗುತ್ತದೆ ಎಂದು ಭಾವಿಸಿ ತನ್ನ ಆಸ್ತಿ ಪಾಸ್ತಿಯನ್ನೆಲ್ಲ 
ವಿಲೇವಾರಿ ಮಾಡಲಾರಂಭಿಸಿದ (ನನ್ನೂರು. ೫). ವಿಲೆವಾರಿ : ೨. ಎರಡನೇ ವಿಲೆವಾರಿಯ 
ಯಾದಿಯಲ್ಲಿ ಯಾವ ಜೀನಸಿನ ತೂಕ ಎಷ್ಟು ಇರುತ್ತದೆ (ಮುಂಬವ್ಕಾ. ೯ ಪ್ರಸ್ತಾವನೆ). 
೪. ವ್ಯವಸ್ಥೆ ; ಏರ್ಪಾಡು : ಅಜ್ಜ ತೀರಿಕೊಂಡ ಮೇಲೆ ಆಗಬೇಕಲ್ಲ ಏನಾದರೊಂದು 
ವಿಲೆವಾರಿ (ಕುಡಿಕೂ. ೧೩೩). 

[€-- ಮರಾ. ಎಲ್ಲೇವಾರೀ, ವಲ್ಲೇವಾರ್‌.! ತೆಲು. ವಿಲೇವಾರಿ] 

ವಿಲೋಕ (ನಾ). ನೋಡುವಿಕೆ ; ಅವಲೋಕನ : ಲೋಕಾಲೋಕಾವಿತತವಿಲೋಕಂ 
ಜ್ಞಾನಂ ಸಮೂರ್ಜಿತಾವದ್ಕವಿದಶ್ರೀಕಂ ಚರಿತ್ರಮಟ್‌ ಪರಲೋಕಮುಮಾ ಲೋಕಮುಂ 
ತದಾಯತ್ತಂಗಳ್‌ (ಶಾಂತಿಪು. ೬-೪೭). [ಸಂ.] 
ವಿಲೋಕನ, ವಿಳೋಕನ (ನಾ). ೧. ನೋಡುವಿಕೆ; ಅವಲೋಕನ. ೨. ನೋಟ ; ! 
ದೃಷ್ಟಿ : ಮದೀಯಮನೋಗತಕಾಮರಾಗಸಾಗರದೊದವಿಂಗೆ ನಲ್ಲಳ ವಿಲೋಕನ 
ಚಂದ್ರಿಕೆಯೊಂದೆ ಸಾಲದೇ (ಪಂಪಭಾ. ೫-೧೧) ; ಮನಸಿಜನ ವಿಲೋಕನಾಕರ್ಷಣಸ್ಥಾನ 
ದಂತೆ ಪಂಚಾಂಡಕಪರಿಣತಿಯಂ . . . ಅತಿಶಯಮಾದ ಚಿತ್ರಶಾಲೆಯಿಂ ಮನಂಗೊಳಿಸಿ 
(ಮಲ್ಲಪು. ೨-೭೪). ವಿಳೋಕನ : ೨. ಲಳಿತಮಧುರಂ ಲಜ್ಜಾಳೋಳಂ ಸ್ಮರಾಕುಳಿತಂ |45 
ಮನಂದಳಿತಮಪಸನ್ಮುಗ್ನೆಂ ಸ್ಲಿಗ್ತಂ ವಿಳೋಕನಮೋಪಳಾ(ಪಂಪಭಾ.೪-೭೭) ; ಅನಿಮಿತ್ತ 


(ವಸ್ತುಕೋ. ೯೨-೪). 


po 
ಆ 


25 


30 


40 


೭೯೫೦ 


ವಿಲೋಮ 


ದರಸ್ಮಿ ತದಿಂದನಕ್ಷರಾಳಾಪದಿಂದಸಂಕೇತವಿಳೋಕನದಿಂದಕಾರಣಾಸಂದನದಿಂದುತ್ತಾನ 
ಶಯನದಿಂ ಹರಿಯೆಸೆದಂ (ಜಗವ. ೩-೨೯). ([ಸಂ.) 

ವಿರೋಕನಂಗೆಯ್‌ (ಕ್ರಿ). ನೋಡು ; ಅವಲೋಕಿಸು : ತನ್ನ ಮನೆಗೆ ವಂದು 
ನಿಜಾಂಗನಾಮುಖವಿಲೋಕನಂಗೆಯ್ದಾ (ಸುಕುಮಾ. ೩-೧ ವ) ; ಕೈಕೆಯ ಮುಖಕಮಲ 
ವಿಲೋಕನಂಗೆಯ್ದು . . . ಎಕಸಿತಹೃದಯಕಮಲನುಮಾಗಿ (ಪಂರಾಮು. ೬-೧೧೩ ವ). 

[ವಿಲೋಕನ 4 ಕೆಯ್‌,] 

ಎಲೋಕಿತ (ಗು). ೧. ನೋಡಲಾದ ; ಅವಲೋಕಿತವಾದ. (ನಾ). 
೨. ನೋಟ ; ದೃಷ್ಟಿ. ೩. [ನಾಟ್ಕ! ನೋಟದ ಒಂದು ಭಂಗಿ ; ಕಣ್ಣಿನ ಆಲಿಯ 
ಎಂಟು ಬಗೆಯ ಚಲನಗಳಲ್ಲಿ ಒಂದು ;೫"“ಹಿಂದಕ್ಕೆ ತಿರುಗಿ ನೋಡುವುದು'' 
(ಲಾಸ್ಕರಂ. ೨೭೫ ಗದ್ಮಾನುವಾದ) : ಸಮ, ಸಾಚಿ, ಅನುವೃತ್ತ, ಅವಲೋಕಿತ, ವಿಲೋಕಿತ, 
ಉಲ್ಲೋಕಿತ, ಆಲೋಕಿತ, ಪ್ರವಿಲೋಕಿತ -- ಈ ಎಂಟು ವಿಷಯಾಭಿಮುಖ ಆಲಿಯ 
ಭೇದಂಗಳ್‌ (ಲಾಸ್ಕರಂ. ೩-೬೩ ವ) ; ಕಣ್ಣು ಆಲಿಗಳ ೮ ಚಲನೆಗಳಿವೆ. ಅವು ಯಾವುವೆಂದರೆ 
೧. ಸಮ. ೨. ಸಾಚಿ... ೫. ವಿಲೋಕಿತ . .. ೮. ಅವಲೋಕಿತ (ಆಧಾನ್ಯ ೪೬). (ಸಂ.] 

ವಿರೋಚನ, ವಿಳೋಚನ (ನಾ). ಕಣ್ಣು ; ನೇತ್ರ : ""ಈಕ್ಷಣ ನಯನ ವಿಲೋಚನ 
ಚಕ್ಸುರ್ನೇತ್ರಾಂಬಕಾಕ್ಟಿಗಳ್‌ ದೃಜ್ನಾಮಂ''(ವಸ್ತುಕೋ. ೭೦-೧೬) ; ಕಾಳೆಗದ ಕರ್ಣಾಮೃತದ 
ಮಳೆಗಾಲ ಮಾದು ವಿಲೋಚನದ ಮಳೆಗಾಲವಾಯ್ತೆಂದ (ಕುವ್ಮಾಕ. ೨೬-೧). 
ವಿಳೋಚನ : ಜಳಧಿಜೆಯ ರಾಗರಂಜಿತವಿಳೋಚನಂ ವರದ ಕರದ ಪೊಗರೇಜ್‌ಸುಗುಂ 
(ವಸ್ತವಂ. ೨-೧೪). [ಸಂ.1 

ವಿಲೋಚನದ್ವಯ (ನಾ). ಎರಡು ಕಣ್ಣುಗಳು : ಭೂಧವನ ವಿಲೋಚನದ್ವಯಮದೇಂ 
ಮುದವಾಂತುದೊ ರಾಗರಂಜಿತಂ (ರಾಜಶೇ ೪-೪೬). ಸಂ.) 

ವಿಲೋಚನವಾರಿ(ನಾ). ಕಣ್ಣೀರು ; ಕಂಬನಿ : ನನೆದುದಂತಃಕರಣ ಮಧುಸೂದನನ 
ಸೂಕ್ತಿಸುಧಾರಸದಿ ನೆಟ್‌ ನೆನೆದುದಾತನ ಮೈ. ವಿಲೋಚನವಾರಿಪೂರದಲಿ 
(ಕುವ್ಮಾಕ. ೧೭-೨೩). ಪಂ.) 

ವಿಲೋಚನಾಂಬು (ನಾ). ಎ ವಿಲೋಚನವಾರಿ : ಮಲಯಾನಿಳನೆಸಕದಿನುದಿರ್ವ 
ಲರ್ಗಳ ಮಕರಂದಮಾಲೆಗಳ್ಪರೆದೆತ್ತಂ ನೆಲದೊಳ್ಳಿಟ್ಟುಂ ಪಡೆದುವು ವಿಲೋಚನಾಂಬು 
ಗಳನಗ್ಗಳಂ ವಿರಹಿಗಳಾ (ಕವಿರಾ. ೩-೧೩೬) ; ಮುಂದುವರಿವ ವಿಲೋಚನಾಂಬುಗಳಿಂದ 
ಸೈರಣೆ ಮಿಗದು ಸಂಜಯನಂದು ದೊಪ್ಪನೆ ಕೆಡೆದು ಹೊರಳಿದನರಸನಂಭ್ರಯಲಿ 
(ಕುವ್ಮಾಗ. ೩-೧೭). [ಸಂ.] 

ವಿರೋಪ (ನಾ). ೧. ನಾಶ ; ಹಾಳು. ೨. [ಜೈನ] ಆಸ್ತೇಯವ್ರತಕ್ಕೆ 
ವಿರೋಧಕರವಾದ ಕೃತಿ ; ಅನ್ಕರ ಸಂಪತ್ತನ್ನು ಹಾಳುಮಾಡುವುದು : 
ಹೀನಾಧಿಕವಿನಿಮಾನ ಸ್ತೇನಾ!ಹೈತ]ದಾನ ಸದೃಶಮಿಶ್ರವಿಲೋಪಸ್ತೇನಪ್ರಯೋಗ 
ಮೆಂದಿವು ತಾನಸ್ತೇಯವ್ರತಕ್ಕತಿಕ್ರಮಮಕ್ಕುಂ (ಸುಕುಮಾ. ೬-೧೫). (ಸಂ.] 

ವಿರೋಪನ (ನಾ). ೧. ಬಿಡುವುದು ; ಕಳೆದುಕೊಳ್ಳುವುದು ; ತ್ಯಜಿಸುವುದು : 
ಭರತೇಶ್ವರನಾಮಪ್ಪೊಡೆ ಚರಮಾಂಗರುಮಖಲಮಲವಿಲೋ(।ಪಾಕಾಂ. ಲೇ]ಪನದಿಂದಂ 
ಪುರುಪರಮೇಶ್ವರನ್ಕೆದಿದ ಪರಮಪದಂ ನಮಗಮದುವೆ ನೆಲೆ ಪೆಅತುಂಟೇ 
(ಆದಿಪು. ೧೬-೫೭). ೨. [ಜೈನ] ನೀಚಗೋತ್ರ ಆಸ್ರವಕಾರಣಗಳಲ್ಲಿ ಒಂದು : 
ಯಶೋವಿಲೋಪನಾತ್ಮಕೀರ್ತುತ್ಪಾದನ ಗುರುಪರಿಭವಕಾರಣದುದ್ಧಟ್ಟನದೋಷಖ್ಯಾಪನ 
. - - ತೀರ್ಥಕರಾಧಿಕ್ಷೇಪಾದಿತತ್ಪೃಪಂಚಂಗಳ್‌ ನೀಚೈರ್ಗೊೋತ್ರಾಸ್ರವಕಾರಣಮೆಂಬುದು 
ಸೂತ್ರಾರ್ಥಂ (ತತ್ತ್ವಪ್ರ. ೨೬೭). ([ಸಂ.) 

ವಿರೋಭನ (ನಾ). ಮೋಹಗೊಳಿಸುವಿಕೆ ; ಆಕರ್ಷಿಸುವಿಕೆ. (ಸಂ. 

ವಿಲೋಮ (ಗು). ೧. ತಿರುಗುಮುರುಗಾದ ;ವಿಪರ್ಯಯವಾದ : ಅಮರಸರೋ 
ರುಹ ಮಿತ್ರಗಣಂ . . . ಪಾವಕಂ ಮರುತಂ ಕ್ರಮದೊಳ್‌ ಬಂದನುಲೋಮ ವಿಲೋಮ 
ಪದದೃಯದಿಂ ನಿಯಮು (ಪಾಕಾಂ. ಬಂದನುಲೋಮದೊಳೊಂದಿ ಪದದ್ವಯಂ ನಿಯತಂ) 
(ಛಂದೋಂಬು. ೩-೨೦೯). ೨. ಪ್ರತಿಕೂಲವಾದ ; ವಿರುದ್ಧವಾದ ; ವಿಪರೀತ 
ವಾದ. ೩. ಕೂದಲಿಲ್ಲದ. (ನಾ). ೪. ವೃತ್ಕಾಸ ; ತಿರುಗುಮುರುಗು ; 
ವಿಪರ್ಯಯ : ""ವಿಪರೀತಂ ವ್ಮತ್ಕಾಸಂ ವಿಪರ್ಯಯಂ ವ್ಯತ್ಮ[ಯಂ) 


ವಿಲೋಮಕ್ರಮ 


ವಿರೋಮಮದಕ್ಕುಂ'' (ವಸ್ತುಕೋ. ೧೧೨-೬) ; ಆದಿಕವಿ ಪಂಪನೆಂದನುವಾದಿಸೆ ವಾದಿಸಿ 
ವಿರೋಧಿ ವಿಪರೀತತೆಯಿಂದೋದೆ ವಿಲೋಮದೆ ಪೆಸರಂ ಮೇದಿನಿಯೊಳಗವನ ಪೆಸರೆ 
ಪೆಸರ್ವಡೆದೆಸೆಗುಂ (ಧರ್ಮನಾ. ೧-೩೬). ೫. ನಾಯಿ. ೬. ಹಾವು. ೩. ಬಾವಿಯಿಂದ 
ನೀರು ಎತ್ತಲು ಹಾಕಿರುವ ಚಕ್ರ ; ಏತ. ೮. [ಸಂಗೀತ] ಹಾಡುವಿಕೆಯ ಒಂದು 
ಕಾಲಪ್ರಮಾಣ : ಪಲ್ಲವಿಯ ಸಹಜಕಾಲಪ್ರಮಾಣ ಸ್ಥಿರವಾಗಿಟ್ಟು ಆ ಕಾಲದ ಓಟಕ್ಕೆ 
ಸಾಹಿತ್ಯ ವಿಳಂಬಿಸಿ, ಎರಡು ತಗ್ಗಿನ ವಿಳಂಬಪ್ರಮಾಣದಲ್ಲಿ ಹಾಡುವುದು ವಿಲೋಮ 
ಎನಿಸಿಕೊಳ್ಳುತ್ತದೆ (ಸಂಗೀಚಂ. ೯೩). "ಅನುಲೋಮ ' ಪರಾ. (ಸಂ.] 

ವಿಲೋಮಕ್ರಮ (ನಾ). ೧. ವಿರುದ್ದವಾದ ಕ್ರಮ ; ವ್ಯತ್ಯಸ್ತವಾದ ರೀತಿ : ಒಬ್ಬ 
ವ್ಯಕ್ತಿಯಲ್ಲಿ ಕ್ರೂರತನಕ್ಕಿಂತ ಹೆಚ್ಚು ದಯಾಬುದ್ಧಿಯೂ ಸೋಮಾರಿ 
ತನಕ್ಕಿಂತ ಹೆಚ್ಚು ಉತ್ಸಾಹವೂ ಅಥವಾ ಆ ಗುಣಗಳೇ ವಿಲೋಮಕ್ರಮದಲ್ಲಿ ಸಾಕಷ್ಟು 
ಪ್ರಮಾಣದಲ್ಲಿರುತ್ತವೆಂದು ಹೇಳಬಹುದು (ಪುನರು. ೨೫೩). ೨. [ಸಂಗೀತ] ತಗ್ಗಿನ 
ವಿಳಂಬ ಪ್ರಮಾಣದಲ್ಲಿ ಹಾಡುವ ಒಂದು ಕ್ರಮ : ಪಲ್ಲವಿಯನ್ನು ಅನುಲೋಮ 
ಮುತ್ತು ವಿಲೋಮಕ್ರಮದಲ್ಲಿ ಹಾಡುವುದು ಸಂಪ್ರದಾಯ (ಸಂಗೀಚಂ. ೯೩). [ಸಂ.] 

ವಿಲೋಮಕ್ರಿಯೆ (ನಾ). ವಿರುದ್ಧವಾದ ಕ್ರಿಯೆ ; ನಿಷೇಧದ ಕ್ರಿಯೆ : ಪ್ರಕೃತಿಯ 
ಪೂರ್ವದಿಕಾರದೊಳುಕಾರದೊಳ್‌ ಹ್ರಸ್ತದೇತ್ವಮೋತ್ವಂ ಬಹುಳಂ ಪ್ರಕಟಂ ತರ್ಬರ್ಗಳ 
ಮೊದಲಕಾರದೊಳ್‌ ದೀರ್ಫ್ಪವಿಧಿ ವಿಲೋಮಕ್ರಿಯೆಯೊಳ್‌ (ಶಮದ. ೨೩೮). 

[ಸಂ. ವಿಲೋಮಕ್ರಿಯಾ। 

ವಿಲೋಲ, ವಿಳೋಳ (ಗು). ೧. ಹೊಯ್ದಾಡುವ ; ಚಂಚಲವಾದ : 
ಚಾರುವಿಲೋಲಕಟಾಕ್ಷಪಾತಸೌಂದರಪರಿವಾರದೇವಿಯರಿರಾ (ಆದಿಪು. ೩-೪) ; ಸಾಲಿಡೆ 
ಕಟಾಕ್ಚಮಾಲೆ ವಿಲೋಲತರಭ್ರಮರಮಾಲೆಯೇಖ್‌ಸೆ . . . ಮಾಲೆಗಾರ್ತಿಯರೆಸೆವರ್‌ 
(ಜಗವ. ೨-೨೬). ೨. ಹೊರಳುವ ; ಉರುಳುವ. (ನಾ). ೩. ಹೊಯ್ದಾಟ ; 
ನಡುಕ : ""ವಿಲೋಲಮೆ[ಪಾತಾಂ. ಲೋಲಮೆ] ನಡುಕಂ'' (ಚತುನಿ . ॥. ೩೯). 
೪. ತಲ್ಲೀನನಾದವನು ; ಲೋಲುಪ : ಭಕ್ತಿವಿಲೋಲ ದೀಪದ ಕಲಿಯನಾರು 
ವಿಶಾಲಘನಪುಷ್ಪಕವಿಮಾನಂ ಮುಂದೆ ಬಂದಿರಲು ಆ ವಿಮಾನವನೇಣ್‌ 
(ಬಸಪು. ೧೬- ೨೯). ವಿಳೋಳ : ೧. ವಿಳೋಳನೀಳಾಳಕೆ ಚಂದ್ರಾನನೆ ಜಾಕವ್ವೆ ದಲಾ 
ಜಾನಕಿಗಗ್ಗಳಮೆ ಕುಲದೊಳಂ ಶೀಲದೊಳಂ (ಪಂಪಭಾ. ೧-೩೯). [ಸಂ.) 

ವಿಲೋಲತೆ (ನಾ). ೧. ಅಸ್ಥಿರತೆ ; ಹೊಯ್ದಾಟ. ೨. ಅತ್ಮಾಸಕ್ತಿ ; 
ಲೋಲುಪತೆ : ಗಂಗಾಮೌಲಿ . . . ಬೋಳವಿಸುತಂ ನಂದಿಯಂ ಕರುಣಾಲಸದಮೃತ 
ರಸದೊಳದ್ದಿ ವಿಲೋಲತಾಲೋಕನದಿನೀಕ್ಷಿಸುವಾಗಳ್‌ (ಬಸಪು. ೨-೩೩) ; ಪುಣ್ಮಗಣ್ಮ 
ಮಂದಾಕಿನಿಯ ವಾಹಿನಿಯ ಕಂದರಕ್ರೀಡಾವಿಲೋಲತೆಯ ನೀಲಲೀಲಾಶೀಲಸಲಿಲ 
ಕಲ್ಲೋಲದಿಂ . ಮೆರೆಯುವಾ ಚಿತ್ರಕೂಟಾದ್ರಿಯದೊ ಕಣ್ಣೊಳಿಸುತಿಹುದಿಲ್ಲಿ 
(ಶ್ರೀರಾಮಾ. ೧೨೬-೬೪). [ಸಂ. ವಿಲೋಲತಾ। 

ವಿಲೋಲುಪ (ಗು). ೧. ಅತಿಶಯವಾಗಿ ಇಚ್ಛಿಸುವ ; ಅತ್ಕಾಸಕ್ತಿಯಿಂದ 
ಕೂಡಿದ. (ನಾ). ೨. ಅತ್ಕಾಸಕ್ತನಾದವನು ; ತಲ್ಲೀನನಾದವನು : ಬಾಲೆ 
ನಯವಿನಯೋಕ್ತಿಯಲಿ ತನ್ನಾಲಯಕೆ ಕೊಂಡೊಯ್ದು ಭಕ್ತಿವಿಲೋಲುಪನನಭ್ಮಂಗನಾದಿ 
ಕ್ರಿಯೆಗಳಿಂ ತಣಿಸಿ (ಬಸಪು ೨೭-೫೯). ಸಂ. 

ವಿಲೋಹಿತ (ನಾ). ಕೆಂಪುಬಣ್ಣ ; ರಕ್ತವರ್ಣ : ಕಣ್ಣೊನೆ ಟೋಡಾಡೆ ವಿಲೋಹಿತಂ 
ವಿರಹಿರಕ್ತಾಕ್ತಾಂಗಜಾಸ್ತ್ರಂಗಳಂ ವನಿತಾನೀಕಮದಿಂಬುವೆತ್ತು ಪೊಜಮಟ್ಟೆಯ್ದಿತ್ತು 
ಕಾಸಾರಮಂ (ರಾಜಶೇ ೧೦-೯೯). 1೫0.) 

ವಿಲ್ಮನ (ನಾ). (?) ; ಫಣಿಮಣಿ ಅನ್ತು ಭೋಗಿಫಣದುಳ್ಮಣಿ ಎಲ್ಮನದೊನ್‌ 
ರಣಮುಖದುಳ್ಳಿ ಕೋಲನೆರಿಯರ್ಕ್ಕುಂ (ಎಕ. ೩1. ಚಿತ್ರದು. ೪೩-೧ ; ಸು. 5007). (9) 

ಎಲ್ಲು, ವೀಲು (ನಾ). ಉಯಿಲು ; ಮೃತ್ಕುಪತ್ರ: ನಮ್ಮ ತಂದೆ ತಮ್ಮ 


ಸ್ವಯಾರ್ಜಿತಆಸ್ತಿಯನ್ನು ನನ್ನ ಹೆಸರಿಗೆ ವಿಲ್ಲು ಮಾಡಿದ್ದಾರೆ (ರೂಢಿ). ವೀಲು : ಅವರು 


_ಗೋಪ್ಕವಾಗಿ ವಕೀಲರನ್ನು ಕರೆಯಿಸಿ... ಮಾಲಿನಿಯ ಹೆಸರಿನಲ್ಲಿ ವೀಲು ಬರೆದಿಟ್ಟರು 


(ಎಧಿವೈ. ೧೮೦) ; ಮನುಷ್ಯನು ವೀಲುಮಾಡದೆ ಫಕ್ಕನೆ ಬಿದ್ದು ಹೋದರೆ ಅವನ ಆತ್ಮೀಯವಾದ |45 


ನೆಂಟರಿಷ್ಟರು . .. ಹಣ ದುರ್ವಯ ಮಾಡುತ್ತಾರೆ (ನಿಷ್ಕಾಮ. ೩). [ಇ-- ಇಂ. Will) 


೩೭೯೫೧ 


ವಿವದಿ 


ವಿವಂಚನೆ (ನಾ). ೧. ವಿಚಾರ ; ಚಿಂತೆ ; ಆಲೋಚನೆ : ವಿವಂಚನೆಗೊಳಗಾದ 
ಭಗ್ನಹೃದಯಕ್ಕೆ ರಾಜಣ್ಣನ ಪತ್ರ ಶಾಂತಿಯ ಅಮೃತಸೇಚನೆ ಮಾಡಿತ್ತು (ಮರಳ. ೧೪೯). 
೨. ಮೋಸ ; ವಂಚನೆ : ಸ್ನೇಹಿತರಿಗೆ ಮಿತ್ರದ್ರೋಹ ಮಾಡಿದ! ನಮ್ಮಂಥಾ 
ಹಿತಚಿಂತಕರಿಗೆ ವಿವಂಚನಾ ಮಾಡಿದ (ಸಮಜೀ. ೭೨೭). (ಸಂ. ವಿವಂಚನಾ] 
5| ವಿವಂಚಿತ (ಗು). ವಂಚಿತವಾದ ; ತಪ್ಪಿಹೋದ : ಕಕ್ಕಿಯ ನಿರ್ದೇಶನದಿಂದ 
ವಿವಂಚಿತಳಾದ ಅನಾಥೆಗೆ, ಈಗ ತಿಳಿದಿದ್ದುದು ತನ್ನ ಜೀವನದ ವ್ಯಾವಹಾರಿಕ 
| ನಡವಳಿಕೆಯಲ್ಲಿ ದೊಡ್ಡಪ್ಪನ ನಿರ್ದೇಶನವನ್ನು ಪಾಲಿಸದೆ ಬೇರೆ ದಾರಿಯೇ ಇಲ್ಲವೆಂಬ 
ಸತ್ಮ (ವಾತ್ಸಲ್ಮ. ೧೪೫). [ಸಂ.) 
ವಿವಂದ (ನಾ). ೧. ಅತಿಯಾದ ಬಂಧನ : ವಿಬಂಧ -- ವಿವಂದ (ಶಮದ. ೨೫೮ 
ಪ್ರಯೋ). ೨. ಒಬ್ಬ ಮನುಷ್ಮನು ತಲೆಯ ಮೇಲೆ ಹೊರಬಹುದಾದಷ್ಟು 
ಹೊರೆ , - ಭಾರ : "'ಎವಧಂ ವಿವಂದಮೆನೆ ತಲೆವೊಟ್‌ಯೆನಿಕ್ಕು'' 
(ಮಂಗರಾ. ೬೩-೨೬). "ವಿವಧ' ಹೋ. (< ಸಂ. ವಿಬಂಧ) 
ವಿವಕ್ಷಿತ (ಗು). ೧. ಹೇಳಲು ಬಯಸಿದ ; ಹೇಳಲು ಉದ್ದೇಶಿಸಿದ : ಕುಣ್‌ತಂತೆ 
ಪೇಟ್ತಿ ಪದದೊಳ್‌ ಮೆಜ್‌ಯದೊಡೆಲ್ಲಂ ವಿವಕ್ಷಿತಾರ್ಥಮಶೇಷಂ ಪೆಜತೊಂದ 
ಲ್ಲಿಲ್ಲದುಮುಮನಲೌವವರಿಟ್ಟಟ್‌ಯೆ ಪೇಟ್ಲೊಡದು ನೇಯಾರ್ಥಂ (ಕವರಾ. ೧-೧೦೧). 
೨. ಬಯಸಿದ ; ಅಪೇಕ್ಷೆಪಟ್ಟ. ೩ ಉದ್ದೇಶಿಸಿದ ; ಉದ್ದೇಶದಿಂದ ಕೂಡಿದ. 
೪, ಮನೋಹರವಾದ ;ಸುಂದರವಾದ : (6. (ನಾ). ೫. ಚೆಲುವಾದುದು ; 
ಮನೋಹರವಾದುದು : ಕಲ್ಮಾಣಾರ್ಥಿಯಪ್ಪಾತಂ ವಿವಕ್ಷಿತಮಪ್ಪ ವಸ್ತುವಂ 
ಪೇಟ್ವವರ್ಗಳು ಮುನ್ನಮಾಪ್ತಾಗಮವಕ್ತೃಕಥೆ ಶ್ರೋತೃವೆಂಬಿವಂ ಪೇಟ್ಟುದು 
(ಚಾವುಂಪು. ೫). ೬. ಪ್ರಮುಖವಾದುದು ; ಮುಖ್ಯವಾದುದು : ಕಡೆಯ 
ಎರಡರ್ಥಗಳೂ ಗ್ರಂಥಕಾರನಿಗೆ ಇಲ್ಲಿ ವಿವಕ್ಷಿತ (ಧ್ವನ್ಮಾರೋ ೨೫). ೭. ಒಳ್ಳೆಯ 
ದಾದುದು ; ಶ್ರೇಷ್ಠವಾದುದು : "“ಒಳ್ಳಿತ್ತಅಲ್ಲಿಯುಂ ವಿವಕ್ಸಿತಮೆಂಬುದು'' 
(ಹಲಾಯು. ೧೩೩-೧೬). ಆ. ಗುರಿ ; ಉದ್ದೇಶ. ೯. ಅರ್ಥ ; ಭಾವ. (ಸಂ. 
ವಿವಕ್ಷಿಸು (ಕ್ರಿ). ೧. ಬಯಸು ; ನಿರೀಕ್ಷಿಸು : ಸ್ತ್ರೀಪುತ್ರದಾಯಾದ್ಕರತ್ತಣಿಂದಾತ್ಮ 
ರಕ್ಷಣೆಯಂ ವಿವಕ್ಷಿಸಿಯುಂ (ಚಂದ್ರಪು. ೨-೬೦ ವ). ೨. ವಿವರಿಸು ; ಸ್ಪಷ್ಟಗೊಳಿಸು : 
ಸ್ಥಾವರವಿಷಹರಣಮಂ ವಿವಕ್ಷಿಸಿ ಪೇಟ್ಸ್‌ಂ (ಖಮರ. ೨-೧). ೩. ಪರ್ಯಾಲೋಚಿಸು ; 
ವಿಚಾರಮಾಡು : ಮೋಕ್ತವಿವರಿಗಾವ ಗಹನವೆಂದೊಲ್ಲು ವಿವಕ್ಷಿಸುತಿರ್ದರಲ್ಲಲ್ಲಿ 
(ಭರಚ. ೭೦-೧೧೬). (ವಿವಕ್ಷೆ + - ಇಸ್ಸ್ಬು] 
ವಎವಕ್ಷೆ (ನಾ). ೧. ವಕ್ತೃವಿನ ಇಚ್ಛೆ, - ಆಸೆ : ಅಲ್ಲಿ ವರ್ತಿಸುವುತ್ಸರ್ಪಣಾವ 
ಸರ್ಪಣಯುಗಸ್ವರೂಪನಿರೂಪಣವಿವಕ್ಷೆಯಿಂ ಮುಖ್ಯವ್ಯವಹಾರನಯದೊಳುಭ 
ಯಾತ್ಮಕಮೆನಿಪ್ಪ ಕಾಲಸ್ಪರೂಪಮೆಂತೆನೆ (ಪಂರಾಮಾ. ೧-೪೫ ವ) ; ಮೋಕ್ಷಶಾಸ್ತ್ರ 
ವನಾತ್ಮತತ್ವವಿವಕ್ಷೆಯಲಿ ವಿವರಿಪೆನು (ನಿಭಾಗ ೩-೧೨-೬). ೨. ವಿವರಣೆ; ಸ್ಪಷ್ಟೀಕರಣ : 
ಪರ್ಯಾಯಗಳ ವಿವಕ್ಷೆಯಿಲ್ಲದೆ ಸಂಕ್ನೇಪದಿಂದ ಬರಿಯ ವಸ್ತುವನ್ನು 
ಹೇಳುವುದಕ್ಕಿಚ್ಛಿಸಿದರೆ ಆಗ ವಸ್ತುವು ಬರಿಯ ದ್ರವ್ಮರೂಪವಾಗಿ ತೋರುತ್ತದೆ 
(ಭಾರದ. ೧೮೦). "ದ್ರವೃವಿವಕ್ಷೆ' ಪರಾ. ೩. ವಿಂಗಡಣೆ ; ವಿಭಜನೆ 
ಈ ಬಂಧೋದಯಪ್ರಕೃತಿಗಳ್ಲೆ ಭೇದಾಬೇದವಿವಕ್ಷೆಯಿಂದಂ ಸಂಖ್ಯ್ಮೆಯಂ ಪೇಳ್ವಪರು 


10 


15 


25 


38 


(ಗೊಮ್ಮಸಾ. ೬-೫) : ದ್ರಾವಿಡಭಾಷೆಗಳಲ್ಲಿ ಲಿಂಗವಿವಕ್ಸೆಯು ಉಳಿದ ಆರ್ಯಬಾಷೆ 
ಗಳಂತೆ ಅಸ್ಪಷ್ಟವಾಗಿರದೆ ಕ್ರಮಬದ್ಧವಾಗಿದೆ (ಭಾಷಾಶಾ. ೩೯). ೪. ಅರ್ಥ ; ಭಾವ : 
ಸರ್ವದಾ ರಸಪರವಾದ ವಿವಕ್ಷೆಯೇ ಹೊರತು, ತಾನೇ ಪ್ರಧಾನವೆಂಬ ಭಾವನೆಯು 
ಸರ್ವಥಾ ಇಲ್ಲದಿರುವುದು (ಧ್ವನ್ಮಾಲೋ. ೮೧). (ಸಂ. ವಿವಕ್ಷಾ) 

ವಿವಕ್ಷೆಗೆಯ್‌ (ಕ್ರಿ). ಪರ್ಯಾಲೋಚಿಸು ; ಭಾವಿಸು : ಮುನಿಯದ ಕೂರದ 
ಮುನಿಸದ ಮುನಿಪತಿ ಭಾವಿಪೊಡೆ ತಾನೆ ಜಿನಪತಿಯಲ್ಲೆ ಎಂದು ವಿಶುದ್ಧಾಂತರಂಗದಿಂ 
ವಿವಕ್ಷೆಗೆಯ್ಕುತ್ತುಂ (ಸುಕುಮಾ. ೪-೩೭ ವ). [ವಿವಕ್ಷೆ + ಕೆಯ್‌,] 

ಎವದಿ (ನಾ). ವಿವಾದ ಮಾಡುವವನು :ನ್ಮಾಯಾಧಿಪತಿ ತನ್ನ ಮತಿ ಮನಸುಗಳನೆಲ್ಲ 
ಸ್ವೀಯಲಾಭಸ್ಮರಣೆಯುಳಿದು ವಿವದಿಗಳಾದಾಯನಿರ್ಣಯಕೆ ಯೋಚಿಸುವಂತೆ 


| (ಮಂಕುಕ. ೮೧೪). [ಆ ಸಂ. ವಿವಾದಿನ್‌] 


ವವಧ ೭೯೪೨ 


ವಿವಧ (ನಾ). ೧. (ಒಬ್ಬ ಮನುಷ್ಯನು ತಲೆಯ ಮೇಲೆ ಹೊರಬಹುದಾದಷ್ಟು) | 
ಭಾರ,- ಹೊರೆ ; ತಲೆಹೊರೆ : ""ವವಧಂ ವಿವಂದಮೆನೆ ತಲೆವೊಟಯೆನಿಕ್ಕು'' 
(ಮಂಗರಾ. ೬೬-೨೬). ೨. ದಾರಿ ; ಮಾರ್ಗ. ೩. ಸಾಮಾನುಗಳನ್ನು ಹೊರಲು 
ಹೆಗಲ ಮೇಲೆ ಇಟ್ಟುಕೊಳ್ಳುವ ಅಡ್ಡೆ ; ಕಾವಡಿ: ""ವಿವಧಃ, ವೀವಧಃ - ೨ 
ಹೊರಗಿನಿಂದ ಊರೊಳಕ್ಕೆ ಧಾನ್ಶಾದಿಗಳು ಬರುವಿಕೆ. ಪ್ರರೋಕ್ತಿಗೆ ಬಂದಿರುವ ಅನಾಜು | 5 
ಕಾವಡಿ, ದಾರಿ'' (ಸಿದ್ದಾಚಿ. ೩೯೭). (ಸಂ.] 

ವಿವರ (ನಾ). ೧. ತೂತು ; ರಂಧ್ರ : ವಿವರ [ಪಾಠಾಂ. ವಿರಳ]ವಿಲ್ಲದ ಮಣಿಗೆ 
ದಾರದ ಹಂಗೇಕೆ (ಮೋಳಿಮಾ. ೧೦೫-೪೧೯). ೨. ಕಂಡಿ ; ಸಂದು : ವಿವರಂಗಳಿಂದಮೊಗೆ 
ವಗುರುವ ಪೊಗೆ ನಾರಚಕೆ ಮೇಲೆ ಮುಸುಜ್‌ದ ಭೃಂಗೀನಿವಹದ ಗಲ್‌ ಗಟ್‌ಗೆಣೆಯೆನೆ 
ಗವಾಕ್ಷಮಂಗಜನ ದೊಣೆಗೆ ತೊಣೆಯೆನಿಸಿರ್ಕುಂ (ವರ್ಧಪ. ೧-೬೨). ೩. ಬಿಲ ; ಕುಳಿ ; 
ಮಹಾಹತಕಿಯೆನಿಪ ಮಂದಭಾಗೈಯೆಂ ಭೋಂಕನೆ ಕಂಡು ಮೂರ್ಛೆವೋಗಿ 3 


ಪಾತಾಳತಲವಿವರಮಂ ಪೊಕ್ಕಂತೆ ಮಹಾಂಧಕಾರಂ ಕವಿಯೆ (ಕಾದಂಪೂ. ೯೧೯) ; ಎಲೈ 
ವಾನರನೇ ಈ ವಿವರವನ್ನು ಮಯನೆಂಬ ಹೆಸರಿನ ದೈತ್ಮನು ನಿರ್ಮಿಸಿರುವನು 
(ತುಳಸೀ. ೨೫೯). ೪. ವಿಸ್ತಾರ ; ಹರಹು : ಮಾಯಾವಿ ತಾಂ ಮೆಯ್ದರೆದನೊಯ್ಯನೆಯೆ 
ನುರ್ಗಿ ತೃಣಸಂಛನ್ನಧರಣಿಯ ಮಹಾಗುಹಾವಿವರಮಂ (ಶ್ರೀರಾಮಾ. ೨೭೯-೪೨). |15 
೫. ಕುಂದು ; ದೋಷ. ೬. ವೃತ್ಕಾಸ ; ವಿಭಿನ್ನತೆ. ೭. ವಿಸ್ತೃತವಾದ ಹೇಳಿಕೆ ; 
ಕೂಲಂಕಷವಾದ ವಿವರಣೆ : ಇನ್ನು ಆಚಾರಲಿಂಗದಲ್ಲಿಯ ಮಿಶ್ರಾರ್ಪಣದ 
ವಿವರವೆಂತೆಂದೊಡೆ (ಆದವ. ೫-೧೨) ; ಶ್ರೀರಂಗಪಟ್ಟಣದಲ್ಲಿ ದವಲತ್ತು ಮಾಡಿದ 
ನವಾಬಹೈದರಲ್ಲಿಖಾನಬಹದರವರ ದರಬಾರಿನ ವರ್ತಮಾನದ ವಿವರ (ಹೈದರ. ೨೧). | | 
೮. ಸರಿಯಾದ ಕ್ರಮ ; ಯೋಗ್ಯವಾದ ರೀತಿ ; ಔಚಿತ್ಯ : ಅವನ ಸೀಮೆಯೊಳು 
ನಾವಿದ್ದಿಂತು ನುಡಿವುದು ವಿವರವೆಯೆಂದರಾಪ್ತಿಗರು (ಭರಚ. ೩೭-೩೬). [ಸಂ.) 

ವಿವರಗೇಡಿ (ನಾ). ಸರಿಯಾದ ಹೇಳಿಕೆಯನ್ನು ಕೊಡದವನು ; ತಪ್ಪುವಿವರ 
ಗಳನ್ನು ನೀಡುವವನು : ಶಿವನ ನೆನೆದಡೆ ಭವ ಹಜ್‌ವುದೆಂಬ ವಿವರಗೇಡಿಗಳ ಮಾತು 
ಕೇಳಲಾಗದು (ವಚರ. ೮೪-೩೫೬) ; ಇಂದೀ ವಿವರಗೇಡಿಯ ಭಂಗಪಡಿಸುವೆನೆನುತ 
ತೆಗೆದೆಚ್ಚ (ಕಾಶಿರಾ ೧೭-೩೧). (ವಿವರ + ಕೇಡಿ) 

ವಿವರಣ (ನಾ). ೧. ತೆರೆಯುವಿಕೆ ; ಬಿಚ್ಚುವಿಕೆ. ೨. ಹರಡುವುದು ; 
ಹರಹುವುದು. ೩. ಬೇರೆ ಮಾಡುವುದು ; ಹಿಂಜುವುದು : "ಕಾರ್ಪಾಸವಿವರಣ' 
ಪರಾ. ೪. ವಿಸ್ತಾರವಾಗಿ ಹೇಳುವುದು ; ಕೂಲಂಕಷವಾಗಿ ತಿಳಿಸುವುದು ; 
ವರ್ಣನೆ : "ವ್ಯಾಖ್ಕಾ, ವಿವರಣಂ - ಈ ೨ ವಖ್ಚಾಣಂ'' (ಹಲಾಯು. ೬೬-೨೪೬). | 
೫. ಪ್ರಕಟಗೊಳಿಸುವುದು; ವ್ಯಕ್ತಪಡಿಸುವುದು. ೬. [ಗಣಿತ]ಕಳೆಯುವುದು ; |30 
ವ್ಯವಕಲನ : ""ತ್ಮಜಂ, ನುನ್ನಂ, ವಿವರಣಂ. . . ಕಳೆ ಇಂತಿನಿತುಂ ಕಳೆವುದಕ್ಕೆ ಪೆಸರು'' 
(ವ್ಯವಹಾ. ೧೧-೧೨ ವು. 1ಸಂ.] ತ 

ವಿವರಣೆ (ನಾ). ೧. ವಿಸ್ತಾರವಾದ ಹೇಳಿಕೆ ; ವರ್ಣನೆ ; ವಾಖ್ಯಾನ : ಅನ್ನೆಗ 
ಮವ್ಮಕ್ತಕಾಲದೊಳೋದಿ ಮಜ'ದ ವಿಷಮಶಾಸ್ತ್ರದ ಮೂಲಗ್ರಂಥಕ್ಕೆ ವಿವರಣೆ 
ಬರ್ಪವೊಲಿರದವಧಿವಿಬೋಧದೆ ಬರೆ ಮನಕ್ಕೆ ಬಗೆಯೊಳ್‌ ಕಂಡಂ (ಶಾಂತಿಪು. ೭-೧೯) ; |35 
ಅವರ ವಿಸ್ತಾರವಾದ ವಿವರಣೆಯ ಒಟ್ಟು ಸಾರವನ್ನು ಸಂಗ್ರಹಿಸಿ ಇಲ್ಲಿ ಅಳವಡಿಸಲೆತ್ನಿಸಿದೆ 
(ದ್ರಾಎಎ ೨೯). ೨. ವಿಶದಪಡಿಸುವುದು ; ಸ್ಪಷ್ಟೀಕರಣ ; ಸಮಜಾಯಿಷಿ : | 
ಅವರು ಯಾವುದೋ ಕಾರಣಗಳಿಂದ ನಿಮ್ಮಲ್ಲಿ ಹೀಗೆಲ್ಲಾ ಹೇಳಿರಬೇಕು. ದಯವಿಟ್ಟು 
ಇದರ ವಿವರಣೆಯಾಗಲಿ (ಕಾವೇರಿ. ೯೫). (ಸಂ. ವಿವರಣ] 

ಎವರಿಸು (ಕ್ರಿ). ೧. ವಿಸ್ತಾರವಾಗಿ ಹೇಳು ; ವಿವರವಾಗಿ ತಿಳಿಸು ; ವರ್ಣಿಸು : 
ಮಿಕ್ಕಭಿಮಾನದ ಮಾತು ಕೀರ್ತಿಯಂ ವಿವರಿಸೆ ಸಂದನೇಂ ಕಲಿಯೊ ಸತ್ಕವಿಯೋ 
ಕವಿತಾಗುಣಾರ್ಣವಂ (ಪಂಪಭಾ. ೧೪-೫೦) ; ಬಲಸಂಹಾರವನು ವಿವರಿಸುವನಾವನು 
ಭೂರಿಭಟರಂಘವಣೆ ಬೀತುದು (ಕುವ್ಮಾದ್ರೋ. ೧೫-೩೧). ೨. ಕಾಣಿಸಿಕೊಳ್ಳು; ತೋರು ; | 
ಪ್ರಕಟವಾಗು : ದಿವಿಜಷಡಂಬುಜಮಿತ್ರ ಗಣಪ್ರಕರಂ ಲಗಮುಂ ಕ್ರಮದಿಂ ಪದದೊಳ್‌ 
ವಿವರಿಸೆ ಬಂದು ಎರಾಜಿಸೆ . . ಹಂಸಗತೀ 
೩. ಪ್ರತ್ಕೇಕಿಸು ; ವಿಂಗಡಿಸು : ಪ್ರಣವಸ್ವರೂಪನು ಪಾಪಕವ:”:ಗಳಂ ವಿವರಿಸಿ 


20 


25 


1 


140 


(ಛೆಂ೦ದೋಂಬು. ೨-೧೮೭). |45 


ವಿವರ್ತ 


ಕಳೆದನು ಬೀಜದೊಳಡಗಿದ ವೃಕ್ಷದಂತೆ (ಶಿವಗೀ. ೫೨-೨೫೧) ; ಶಾಕಂಗಳೊಳಗಲ 
ಸುತ್ತೊಂದನೆಂದಂ ವಿವರಿಸುತ್ತಾವಂದದಿಂ ಕಾಣದೆ ಶಿರೋಮಾಂಸವನು ತಾಪಸನು 
ಬಳಿಕವರಿಗಿಂತೆಂದು ನುಡಿದನು (ಬಸಪು. ೨೪-೨೩). ೪. ಅಗಲಗೊಳಿಸು ; ಹರಡು ; 
ಬಿಡಿಸು : ತೊಳಗುವ ಬಹುಚಿತ್ರದ ಪಟಮಂ ಕಣ್ಣೊಳಿಪಂದದಿ ವಿವರಿಸಿ ತೋಜುತ್ತುಂ 


(ಜಯಕಾ. ೩-೨). [ವಿವರ - ಇಸ್ಶು] 


ವಿವರ್ಜಿತ (ಗು). ೧. ಬಿಟ್ಟ ; ತ್ಯಜಿಸಿದ : ಸಂಸಾರವೈರಾಗ್ಕಪ್ರಪಂಚವಿವರ್ಜಿತಾತ್ಮಕನು 


(ಬಸಪು. ೮-೨). (ನಾ). ೨. ವಿಮುಕ್ತವಾದುದು ; ದೂರವಾದುದು : 
ಶ್ರುತಿಸುಂದರಮೆನೆ . . . ದೋಷವಿವರ್ಜಿತಮೆನೆ ವಿರಚಿಸಿ ಮೆಜ*ವುದು ಕೃತಿಯಂ 


(ಜಾತತಿ. ೧-೧೧). [ಸಂ.] 


10| ವಿವರ್ಣ (ಗು). ೧. ಬಣ್ಣವಿಲ್ಲದ ; ವರ್ಣರಹಿತವಾದ. ೨. ಕಳೆಯಿಲ್ಲದ ; 


ಕಳಾಹೀನವಾದ. ೩. ಕೆಳಮಟ್ಟದ ; ತುಚ್ಛವಾದ. ೪. ಏನೂ ಅರಿಯದ ; 
ದಡ್ಡನಾದ. ೫. ಕೆಟ್ಟಬಣ್ಣದಿಂದ ಕೂಡಿದ. (ನಾ). ೬. ಬಣ್ಣಗೆಡುವುದು ; 
ಕಳಾಹೀನವಾಗುವುದು : ಕಾವಲುಗಾರರ ಮುಖಗಳು ಆಯಾಸದಿಂದ ಭಯದಿಂದ 
ವಿವರ್ಣವಾಗಿದ್ದುವು (ಶಾಂತಲಾ. ೨೬೦). ೭. ಅಲ್ಪ ; ಕ್ಷುದ್ರ : ""ವಿವರ್ಣಃ, ಪಾಮರ;, 
ನೀಚಃ . . . ಇತರಃ - ೧೦ ನೀಚನ ಪೆಸರು'' (ಸಿದ್ದಾಂತ. ೩೧೨). ೮. ಏನನ್ನೂ 
ಅರಿಯದವನು ; ದಡ್ಡ : ""ವೈದೇಯ; ಬಾಲಿಶಃ . .. ವಿವರ್ಣಃ, ಮೂರ. 
ಮಾತೃಶಾಸಿತಃ - ಈ ೧೧ ಅಜ್‌ಯದವಂ'' (ಹಲಾಯು. ೫೬-೧೮೧). ೯. [ಕಾವ್ಕಮಾ। 
ಎಂಟು ವಿಧವಾದ ಸಾತ್ವಿಕಭಾವಗಳಲ್ಲಿ ಒಂದು ; ಬಣ್ಣ ಬಿಳಿಚಿ 
ಕೊಳ್ಳುವುದು : ಸ್ತಂಭ ಸ್ವೇದ . . . ವಿವರ್ಣ ಅಶ್ರು ಪ್ರಳಯಮೆಂಬಷ್ಟಸಾತ್ರಿಕಗಳಿಂ 
(ಎವೇಕ. ೧೮೧). "ವೈವರ್ಣ್ಮ' ಪರಾ. (ಸಂ.] 


ವಿವರ್ಣತೆ (ನಾ). ಮಸುಕುತನ ; ವರ್ಣಹೀನತೆ : ಕಲಾವಿದರೆಲ್ಲರ ಕೃತಿಗಳಲ್ಲೂ 


ಒಂದು ಬಗೆಯ ಕಾಂತಿಹೀನತೆ, ವಿವರ್ಣತೆ ಕಂಡುಬರುವುವು (ಭಾರದ. ೫೩೩). 
(ಸಂ. ವಿವರ್ಣತಾ। 


ವಿವರ್ಣಿಸ್ಮು (ಕ್ರಿ). ವರ್ಣಹೀನವಾಗು ; ಬಿಳಿಚಿಕೊಳ್ಳು : ಮುಖಂ 


ವಿವರ್ಣಿಸಿದುವೊಳ್ಳುಡಿ ಬಿಚ್ಚಿದುವು (ಚಿಬಪು ೩೭-೭೭). [ವಿವರ್ಣ + - ಇಸ್ಕು! 


ವಿವರ್ಣಿಸ್ಮು (ಕ್ರಿ). ವಿಶೇಷವಾಗಿ ವರ್ಣಿಸು, -- ವಿವರಿಸು : ಅನುಗತಮಪ್ಪಂತಿರೆ 


ಚೇತನಧರ್ಮಗಳನಚೇತನಾರ್ಥಂಗಳೊಳಂ ಸ್ತನ ನಯನಾದಿಯೊಳಂ. ದ್ವಿತ್ವನಿಷ್ಟಮಂ 
ವಿವರ್ಣಿಪರರೆಬರ್‌ (ಕಾವ್ಮಾವ. ೯೩೨). [ಸಂ. (ವಿವರ್ಣನ) 4 - ಇಸ್ಬು] 


ವಿವರ್ತ (ನಾ). ೧. ಸುತ್ತುವರಿಯುವಿಕೆ ; ಭ್ರಮಣ. ೨. ಸಮುದಾಯ ; 


ಸಮೂಹ. ೩. [ಅದ್ವೈತ] ಕಾರ್ಯ, ಕಾರಣಗಳಲ್ಲಿ ಕಾರಣವು ಮಾತ್ರ 
ಸತ್ಯವೆಂದು ಪ್ರತಿಪಾದಿಸುವ ಸಿದ್ಧಾಂತ, -- ದರ್ಶನ ; ತಾತ್ತ್ವಿಕವಲ್ಲದ 
ಅನ್ಮಥಾಭಾವ ; ಅವಿದ್ಮೈೆಯಿಂದ ತೋರುವ ರೂಪಾಂತರ : ಈ ಸಿದ್ಧಾಂತದಲ್ಲಿ 
ಈ ಪ್ರಪಂಚ ಬ್ರಹ್ಮದ ವಿವರ್ತವೆಂದು ಅಭಿಪ್ರಾಯ. ವಿವರ್ತವೆಂದರೆ ಒಂದು ವಸ್ತು ತನ್ನ 
ಸ್ವರೂಪಕ್ಕೆ ಹಾನಿಯಿಲ್ಲದೆ ಮತ್ತೊಂದು ವಸ್ತುವಾಗಿ ಆಗುವುದು, ಹಾಗೆ ಕಾಣುವುದು 
(ಹಿಂದಸಾ. ೨೦೭) ; 'ವಿವರ್ತ' ಎಂದರೆ ತನ್ನ ಕಾರಣದ ಇರುವಿಕೆಯಿಂದ ಭಿನ್ನವಾದ 
ಇರುವಿಕೆಯುಳ್ಳುದು ಎಂದು ಅರ್ಥ (ಭಾತತ್ತ. ೫೯೦). ೪. [ನಾಟ್ಯ] ಕಣ್ಣಿನ ಆಲಿಯ 
ಚಲನೆಯ ಭೇದಗಳಲ್ಲಿ ಒಂದು; ೫ ""ಕಡೆಗಣ್ಣಿನಲ್ಲಿ ಆಲಿಯನ್ನು 
ತಿರುಗಿಸುವುದು'' (ಆಾಸ್ಮರಂ. ೨೭೪ ಗದ್ಮಾನುವಾದ) : ಭ್ರಮಣ, ವಲನ, ಪಾತ, ಚಲನ, 
ಪ್ರವೇಶ, ವಿವರ್ತ, ಸಮುದ್ಯ್ಯತ್ತ, ನಿಷ್ಕಾಮ, ಪ್ರಾಕೃತ - ಈ ಒಂಬತ್ತು 
[ಸ್ವನಿಷ್ಠ1ಆಲಿಯ ಭೇದಂಗಳ್‌ (ಲಾಸ್ಮರಂ. ೩-೫೪). ೫. ನೂರೆಂಟು ಕರಣಗಳಲ್ಲಿ 
ಒಂದು ; ೫ ""ತುದಿಗಾಲನ್ನು ಮೇಲಕ್ಕೆತ್ತಿ ನೆಲದ ಮೇಲಿರಿಸುವ ಕಾಲದಲ್ಲೇ 
ಆ ಪಾರ್ಶ್ವದ ಕೈಯನ್ನೂ ಹಾಗೆಯೇ ಮಾಡಿ, ಇನ್ನೊಂದು ಕೈಯಿಂದ ರೇಚಿತ 
ಮಾಡುತ್ತ ಒಂದಾವರ್ತಿ ಸುತ್ತುವುದು'' (ಲಾಸ್ಕರಂ. ೨೯೯ ಗದಾನುವಾದ) : ತಲಪುಷ್ಪಪುಟ, 
ಲೀನ . . . ವಿವರ್ತ, ಗಜಕ್ರೀಡಿತ. .. ಗಂಗಾವತರಣ -- ಈ ನೂಆ್‌ಂಟು ಕರಣಂಗಳ್‌ 
(ಲಾಸ್ಕರಂ. ೪-೪೨ ವ). ೬. ನಿಲ್ಲುವ ಭಂಗಿಗಳಲ್ಲಿ ಒಂದು ವಿಧ ; ಸ್ಥಾನಕಗಳಲ್ಲಿ 
ಒಂದು ಬಗೆ : ಸಮಮಾಕುಂಚಿತಮೊಪ್ಪುವ ಕ್ರಮಪ್ರಸಾರಿತಮುಮೆಸವುತಿರ್ಪ ವಿವರ್ತಂ 


ವಿವರ್ತನ 


ರಮಣೀ ಕೇಳುದ್ವಾಹಿತಮುಮಂ ನತಮಿಂತಿವಾಜು ಸುಪ್ತಸ್ವಾನಂ (ಲಾಸ್ಕರಂ. ೭-೧೧). 
[ಸಂ.] 
ವಿವರ್ತನ (ನಾ). ೧. ತಿರುಗುವಿಕೆ ; ಭ್ರಮಣ. ೨. ಇ ವಿವರ್ತ ೩ : ಈ 
ಏಕಮುಖಸಂಬಂಧವು ಅನಂತರದ ಅದ್ವೈತದಲ್ಲಿ ಪರಿಣಾಮಕ್ಕಿಂತ ಭಿನ್ನವಾದ 
“ವಿವರ್ತನ' ಎಂಬುದಾಗಿ ಕರೆಯಲ್ಪಟ್ಟಿದೆ (ತತ್ವಪ್ರಾ. ೨೯೪). [ಸಂ.) 
ವಿವರ್ತವಾದ (ನಾ). ಎ ವಿವರ್ತ ೩ : ಅಂತಸ್ತಿನಲ್ಲಿ ಪ್ರಪಂಚವನ್ನು ನಿರೂಪಿಸಿ 
ಸ್ವಾಪ್ನಪ್ರಪಂಚವನ್ನು ದೃಷ್ಟಾಂತವಾಗಿಟ್ಟು ಪ್ರಬೋಧದಶೆಯಲ್ಲಿ ನಿಶ್ಶೇಷವಿನಾಶವನ್ನು 
ಉಪದೇಶಿಸುವ ಮಾರ್ಗವಿದು. ಇದಕ್ಕೆ ವಿವರ್ತವಾದವೆಂದು ತಾತ್ಪರ್ಯ 
(ಹಿಂದಸಾ. ೧೯೧). (ಸಂ. 
ವಿವರ್ತಿತ (ಗು). ೧. ಹೊರಳಿದ ; ತಿರುಗಿದ. (ನಾ). ೨. [ನಾಟ್ಯ)ಪಕ್ಕಕ್ಕೆ 
ತಿರುಗುವ ಒಂದು ಭಂಗಿ ; ೫ ""ಪೃಷ್ಠ ಮತ್ತು ಪಕ್ಕೆ ಇವೆರಡನ್ನೂ 
ತಿರುಗಿಸುವುದು. ಪಕ್ಕಕ್ಕೆ ತಿರುಗುವಾಗ ಇದನ್ನು ವಿನಿಯೋಗಿಸಬೇಕು'' 
(ಲಾಸ್ಕರಂ. ೨೫೬ ಗದ್ಮಾನುವಾದ): ವಿವರ್ತಿತ, ಅಪಸೃತ, ಪ್ರಸಾರಿತ, ನತ, ಉನ್ನತ -- ಈ 
ಐದೂ ಬರಿಯ ಭೇದಂಗಳ್‌ (ಲಾಸ್ಕರಂ. ೨-೯೦ ವ) ; ಪೊಲವಾ(ಯ್‌) ತಿರುಗಲ್ಕೊಡನೇ 
ನೆಆ್‌ ತಿರುಗಿದ ಬರಿ [ವಿ]ವರ್ತಿತಾಖ್ಯಮನಾಳ್ಗುಂ (ಲಾಸ್ಕರಂ. ೨-೯೧). ೩. ಎವೆಗಳ 
ಚಲನೆಯ ಭೇದಗಳಲ್ಲಿ ಒಂದು ; ೫ ""ರೆಪ್ಪೆಗಳನ್ನು ತಿರುಗಿಸುವುದು'' 
(ಲಾಸ್ಕರಂ. ೨೭೬ ಗದ್ಯಾನುವಾದ) : ಪ್ರಸೃತ . . . ಎವರ್ತಿತ, ಸ್ಫುರಿತ, ಪಿಹಿತ, ವಿತಾಡಿತ, 
ಸಯ - ಈ ಒಂಬತ್ತು ಎವೆಯ ಭೇದಂಗಳ್‌ (ಲಾಸ್ಕ6ಂ. ೩-೪೯ ವು. ೪. ನೂರೆಂಟು 
ಬಗೆಯ ಕರಣಗಳಲ್ಲಿ ಒಂದು ; ೫ "ಅಂಗೈಗಳನ್ನು ಎದುರಾಗಿ ಮಾಡಿ 
ಮುಂಗೈಗಳನ್ನು ಸ್ವಸ್ತಿಕದಂತೆ ಕೂಡಿಸಿ ಎದೆಯ ಹತ್ತಿರ ಸ್ವಲ್ಪ ಹೊತ್ತು 
ನಿಲ್ಲಿಸಿ ವ್ಯಾವರ್ತ ಮತ್ತು ಪರಿವರ್ತಗಳನ್ನು ಮಾಡಿ ಕೈಗಳನ್ನು ಮೇಲ್ಮುಖ 
ಮಾಡಿ ಹಿಡಿಯಬೇಕು'' (ಲಾಸ್ಮರಂ. ೨೮೭ ಗದ್ಮಾನುವಾದ) : ತಲಪುಷ್ಪಪುಟ, ಲೀನ, 
ವಿವರ್ತಿತ ... ಗಂಗಾವತರಣ - ಈ ನೂಟಜಕಂಟು ಕರಣಂಗಳ್‌ (ಲಾಸ್ಕರಂ. ೪-೪೨ ವ). 
॥ [ಸಂ.) 
ವಿವರ್ಧನ (ನಾ). ೧. ಬೆಳೆಯುವಿಕೆ ; ವೃದ್ಧಿ : ಅಭವಭಕ್ತಿಸಮಯವಾರ್ಧಿ 
ವಿವರ್ಧನೋಜ್ವಲ ಹಿಮಗು (ಬಸಪು. ೧-೧೭). ೨. ಒಂದು ಬಗೆಯ ದಂತರೋಗ : 
ವಿವರ್ಧನ ಎಂಬ ದಂತಮೂಲರೋಗ ವಾತಾಧಿಕ್ಕದಿಂದ ಉಂಟಾಗುವದು 
(ವೈದ್ಮಸಾ. ಗ, ೧೨೪). [ಸಂ.) 
ವಿವರ್ಧಿಸು (ಕ್ರಿ). ೧. ಬೆಳೆ ; ವರ್ಧಿಸು : ಬಸವರಾಜನು ಜಂಗಮಪ್ರಾಣಸಹನಾಗಿ 
ವಿವರ್ಧಿಸುತ್ತಾ ಬಸವನಸು ಉರವಣಿಸಿ ಬಂದಿತು (ಬಸಪು ೩೫-೫೭). ೨. ಹೆಚ್ಚಾಗುವಂತೆ 
ಮಾಡು ; ಬೆಳೆಸು : ಮಲಿನತೆಯಂ ವಿವರ್ಧಿಸಿ ತೊಳಲ್ವೆಂ ಸಲಹಯ್ಕಾ (ಅಮಶ. ೩೩). 
(ವಿವರ್ಧನ 3- - ಇಸ್ಬು] 
ವಿವಶ (ಗು). ೧. ವಶವಾಗದ ; ಹತೋಟಿಗೆ ಸಿಗದ. ೨. ಸ್ವತಂತ್ರವಾದ. 
೩. ಸಾವಿನ ಹೆದರಿಕೆಯ ; ಮರಣಭೀತಿಯ. (ನಾ). ೪. ತನ್ನನ್ನು ತಾನು 
ಅಂಕೆಯಲ್ಲಿಟ್ಟುಕೊಳ್ಳಲಾರದವನು ; ಅಸಹಾಯನಾದವನು : ವಿಶೇಷವಾಗಿ 
ರಾವಣನು ಸೀತೆಯ ವ್ಯಾಮೋಹದಿಂದ ವಿವಶನಾಗಿ . . . ಪ್ರೇಮೋನ್ಮಾದದ 
ಅವೇಶದಲ್ಲಿದ್ದಾಗ (ಕಸಾಚ. ೧೨೯). [ಸಂ.] 
ವಿವಶಿಸು (ಕ್ರಿ). ಸ್ವಾಧೀನ ಪಡಿಸಿಕೊಳ್ಳು ; ವಶಪಡಿಸಿಕೊಳ್ಳು : ಕಿವಿವರಮೆಯ್ದೆ 
ನೀಳ ಕಡೆಗಣ್‌ ಕರಮಕ್ಕಲ್‌ನೀಯೆ ರಾಗಮಂ ವಿವಶಿಸೆ ಪುರ್ವಿನುರ್ವ ಸುಲಿಪಲ್‌ 
ಮನಮಂ ಸೆಟೆಗೆಯ್ಮೆ (ಧರ್ಮಾಮೃ. ೫-೪೭). (ವಿವಶ 1 - ಇಸ್ಕು) 
ಎವಸ್ತೆ (ನಾ). ಬಟ್ಟೆಯನ್ನು ಧರಿಸದೆ ಇರುವವಳು ; ದಿಗಂಬರೆ : ಮೂಲೋಕ 
ಜನನಿಯ ವಿವಸ್ತ್ರೆಯಾಗಿರ್ದಮ್ಮನಂ ನಾನು ಮನವಳ್ಳದೆಂತು ನೋಡುವೆನಯ್ಮ 
(ವೀಶೈಪು. ೩-೧೯-೨೫) ; ವಿವಸ್ತ್ರೆಯರಾದವರ ಕೂಟದಲ್ಲಿಯುಂ ರೌದ್ರರಸಂ . . . 
ಪುಟ್ಟುವದು (ಕಾಮಶಾ. ೨೩೧). (ಸಂ. ವಿವಸ್ತ್ರಾ! 
ವಿವಸ್ವಂತ (ನಾ). ೧. ನೇಸರು ; ಸೂರ್ಯ : "“ರವಿ ಮಾರ್ತಂಡಂ. . . ಸಹಸ್ರಾಂಶು 
ವಿವಸ್ವಂತಂ'' (ವಸ್ತುಕೋ. ೧೧-೬೪) ; ಯಾವ ಲೋಕದಲ್ಲಿ ವಿವಸ್ವಂತನ ಪುತ್ರನು 


೩೯೫೩ 


ವಿವಾಹಗೇಹ 


ಪ್ರಭುವಾಗಿದ್ದಾನೆಯೊ . . . ಅಂಥ ಲೋಕದಲ್ಲಿ ನನ್ನನ್ನು . . . ಸ್ಥಾಪಿಸು (ಬಕ್ಸಾರ. ೫೬). 


೨. ದೇವತೆ ; ಸುರ. [೬ ಸಂ. ವಿವಸ್ವತ್‌] 
ವಿವಸ್ವತ್ತು (ನಾ). ೧. ನೇಸರು ; ಸೂರ್ಯ. ೨. ದೇವತೆ ; ಸುರ. 
[ಹಂ. ವಿವಸ್ವತ್‌] 


ವಿವಹ (ನಾ). ೧. ಹೊತ್ತುಕೊಂಡು ಹೋಗುವಿಕೆ ; ಸಾಗಿಸುವುದು. 
೨. ಮದುವೆ ; ಲಗ್ನ : ವಿವಹಸಂಭ್ರಮವನನುಗೈದು ಲಗ್ನವ ಮೂಯುದಿವಸಕ್ಕೆ 
ಮಾಳ್ಪನಿತಜಕೊಳು (ಪ್ರೌಢರಾ. ೨೧-೨೧) ; ವಿವಹಕನುವಾಗಿ ಬಹರನುವ ಚರರಿಂದ 
ಭೂಧವನರಿದು (ಜನಮು. ೩-೨೮). ೩. ಸಪ್ತವಾಯುಗಳಲ್ಲಿ ಒಂದು. 150.1 

ವಿವಹನ (ನಾ). ಎ ವಿವಹ ೨ : ಔತ್ಪುಕ್ಕಾಕ್ರಾಂತನಟ್ಟದೊನಾತ್ಮ ಪುತ್ರಕವಿವಹನಪ್ರೀತಂ 
ರೋಮಾಂಚಕಂಚುಕಿತಾಂಗಕಂ (ಶಾಂತಿ. ೫-೩೭) ;ವಿವಹನದುತ್ಸವಕ್ಕೆ ನೆಲೆಯಾದುದಿದು 
(ಚಂದ್ರಪು. ೬-೪೯). [ಸಂ.) 

ಎವಳಿತ (ಗು). ಸುತ್ತುವ ; ಹೊರಳುವ : ಬವರಿ ಮತ್ತೋದ್ಗತಿವಿಲಂಘನ 
ವಿವಳಿತಾಂಗವರಾಹಮತ . . . ಎಂಬೀ ವಿವರದಲಿ ಕಾದಿದರು (ಕುವ್ಮಾಗ. ೬-೨೫). 

(ಸಂ. ವಿವಲಿತ] 

ವಿವಾಕ (ನಾ). ತೀರ್ಮಾನ ನೀಡುವವನು ; ನ್ಯಾಯಾಧೀಶ. (ಸಂ.] 

ವಿವಾದ (ನಾ). ೧. ಚರ್ಚೆ ; ತರ್ಕ ; ವಾಗ್ವಾದ : ಗೊಂಚಲು ಯಾರಿಗೆ ಸೇರತಕ್ಕದ್ದು 
ಎಂಬುದು ವಿವಾದದ ಕಾರಣ (ಹಸುಹೊ. ೪೭) ; ಪಕ್ಷಪಾತವಿಲ್ಲದೆ ವಿಚಾರ ಮಾಡುವವರು 
ತಮ್ಮ ಇರವಿನ ಅನುಭವವನ್ನು ಪಡೆಯುವುದೇ ನಿಜವಾದರೆ ಅಂತಹರೊಂದಿಗೆ ನನ್ನ 
ವಿವಾದವಿಲ್ಲ (ಜೀವಾತ್ಮ. ೪೮). ೨. ಜಗಳ ; ಕಲಹ. ೩. ದಾವೆ ; ಮೊಕದ್ದಮೆ. 

; (ಸಂ. 

ವಿವಾದಿ (ನಾ). ೧. ವಾದಮಾಡುವವನು ; ಚರ್ಚಿಸುವವನು : ಈ ವಿಷಯವಾಗಿ 
ಸಂವಾದಿಯೇ ಆಗಲಿ ವಿವಾದಿಯೇ ಆಗಲಿ ಯಾವ ವಿಚಾರಸರಣಿಯೇ ಆದರೂ 
ನನ್ನ ವಿಚಾರಸಂಗತಿಗೆ ಉಪಯುಕ್ತವೇ ಆದೀತು (ಪ್ರಬಂಧ. ೬೫). ೨. ನ್ಯಾಯಾಲಯ 
ದಲ್ಲಿ ವ್ಯಾಜ್ಯವನ್ನು ಹೂಡಿರುವ ವಾದಿ ; ಕಕ್ಷಿಗಾರ. ೩. [ಸಂಗೀತ] ವಾದಿ, 
ಸಂವಾದಿ, ವಿವಾದಿ ಮತ್ತು ಅನುವಾದಿಗಳೆಂಬ ನಾಲ್ಕು ಬಗೆಯ ಸ್ವರಗಳಲ್ಲಿ 
ಒಂದು: ಒಂದುರಾಗದಲ್ಲಿ ಎರಡುಸ್ವರಗಳ ನಡುವೆ ಎರಡು ಶ್ರುತಿಗಳ ಅಂತರವಿದ್ದರೆ ಅವು 
ಪರಸ್ಪರ ವಿವಾದಿ ಅಥವಾ "ಶತ್ರು'ಸ್ವರಗಳಾಗುತ್ತವೆ (ಸಂಗೀಚಂ. ೨೦). [ಸಂ. ವಿವಾದಿನ್‌] 

ವಿವಾದಿಸು (ಕ್ರಿ). ಹೋರಾಡು : ಕೀಟಗಳು ಮಾನವನಿಗೆ ಬೇಕಾದ ಎಲ್ಲ ವಸ್ತುಗಳಿಗೂ 
ಎವಾದಿಸಿ, ಅವನ ಕಷ್ಟಾರ್ಜನೆಯ ಬಹುಭಾಗವನ್ನು ದೊರಕಿಸಿಕೊಳ್ಳುತ್ತವೆ 
(ಕೀಟಬೆ. ೧). [ವಿವಾದ + - ಇಸ್ಕು] 

ವಿವಾರಿಕ (ನಾ). ಕೆಸರಿನಿಂದ ಕೂಡಿದ ನೀರು ; ಕೆಸರುನೀರು : ""ವಿವಾರಿಕಂ 
ಪಿಚ್ಛಲಮೆನಲೈಸಜ ನೀರೆಂದೆನಿಕ್ಕುಂ'' (ಮಂಗರಾ. ೧೨೪-೧). (9) 

ವಿವಾಹ (ನಾ). ೧. ಹೊತ್ತುಕೊಂಡು ಹೋಗುವಿಕೆ ; ಒಯ್ಕುವಿಕೆ ;ಸಾಗಿಸುವಿಕೆ . 
೨. ವಾಹನ. ೩. ಹದಿನಾರು ಸಂಸ್ಕಾರಗಳಲ್ಲಿ ಒಂದು ; ಮದುವೆ ; ಲಗ್ನ : 
ಎಡೆಯಾಡುವೆಯ್ದೆಯರ ಪಾವನಮಂಗಳದೊಪ್ಪುಗೂಡಿ ನೇರ್ಪಟ್ಟುದು ನೋಟಕ 
ರ್ಗೊಸಗೆಯುಬ್ಬಣಮಪ್ಪಿನಮಾ ವಿವಾಹದೊಳ್‌ (ಸೂಕ್ತಿಸು. ೬-೨೨). ೪. [ಜೈನ] ಐವತ್ತು 
ಮೂರು ಗರ್ಭಾನ್ವಯಕ್ರಿಯೆಗಳಲ್ಲಿ ಒಂದು ; ಮದುವೆ ; ಲಗ್ನ : 
ದಾನ ಪ್ರೀತಿ ಸುಪ್ರೀತಿ . . . ವಿವಾಹ ವರ್ಣಲಾಭ . . . ತ್ಕಾಗ ವಿರ್ವೃತಿಯೆಂಬಯ್ಚತ್ತು 
ಮೂಜು ಗರ್ಭಾದಿನಿರ್ವಾಣಪರ್ಯಂತಂಗಳಪ್ಪ ಗರ್ಭಾನ್ವಯಕ್ರಿಯೆಗಳುಂ 
(ಆದಿಪು. ೫-೧೫ ವ). [ಸಂ.) 

ಎವಾಹಕ್ರಿಯೆ (ನಾ). ಎ ವಿವಾಹ ೪ : ಸಂತಾನಾರ್ಥದಿಂ ಕಾಮಸೇವನೆಗೆಯ್ವುದು 
ವಿವಾಹಕ್ರಿಯೆ (ಚಾವೂಪು. ೨೧೬). 1ಸಂ. ಎವಾಹಕ್ರಿಯಾ] 

ವಿವಾಹಗೃಹ (ನಾ). ಮದುವೆಯ ಮನೆ : ನೆಯ್ದಿಲ ಮಜ್‌ವೊಲ್‌ ಸುಧಾರಸದ 
ಸೋನೆ . ಪರ್ವಿ ಕೊರ್ವಿದುದು ಕೂಡೆ ವಿವಾಹಗೃಹಾಂತರಾಳದೊಳ್‌ 
* (ಜಗವಿ. ೧೦-೧೩೨). ಸಂ.) 

ವಿವಾಹಗೇಹ (ನಾ). ಎ ವಿವಾಹಗೃಹ : ರಾಜಭವನದಂತೆ ಕೃತರಕ್ಷಾವಿಧಿಯಂ 


- 


0 


45 


ವವಾಹಪ್ರಾಪ್ತೆ 


ವಿವಾಹಗೇಹದಂತೆ ಸಂಗತಮಂಗಳಪರಿಕರಮುಂ 
ನೆಯ್ದಿದಾಗಳ್‌ (ಆದಿಪು. ೧೩-೪೬ ವ). (ಸಂ.) 

ವಿವಾಹಪ್ರಾಪ್ತೆ (ನಾ). ಮದುವೆಯ ವಯಸ್ಸಾದವಳು ; ವಿವಾಹಕ್ಕೆ 
ಪ್ರಾಪ್ತವಯಸ್ಕಳಾದವಳು : ಇತ್ತಲಾ ಮದಾಳಿಯುಂ ವಿವಾಹಪ್ರಾಪ್ತೆಯಾಗಿ 
ಬಳಿಯೆವಳೆಯೆ (ಸುಕುಮಾ. ೭-೩೦ ವ). (ಸಂ. ವಿವಾಹಪ್ರಾಪ್ತಾ) 


. . ಅಪ್ಪ ತಮಿಸ್ರಗುಹೆಯ | 


೭೯೫೪ 


5 


ವಿವೇಕ 


ಅವುಗಳು "“ವಿವಿದಿಷಾ'' ""ವಿಚಾರಣಾ'' ""ತನುಮಾನಸಾ'' "“ಸತ್ವಾಪತ್ತಿ'' ""ಅಸಂಸಕ್ತಿ'' 
""ಪದಾರ್ಥಭಾವಿನೀ'' ""ತುರ್ಯಗಾ'' ಎಂದೇಳು (ಭಾರದ. ೨೨೭). (ಸಂ. ವಿವಿದಿಷಾ] 
ವಿವಿಧ (ಗು). ಅನೇಕ ರೀತಿಯ ; ನಾನಾ ಪ್ರಕಾರದ : ಪರಮಾಲಂಕಾರವಿಭಾಗಂ 
ವಿವಿಧಾಕಾರಂ ಶಬ್ದಾರ್ಥಭೇದದಿಂದೆರಡಕ್ಕುಂ (ಕಎರಾ. ೧-೨) ; ವಿವಿಧಾರ್ಚನೆಗಳಿನರ್ಚಿಸಿ 
ವಿವಿಧಸ್ತುತಿಶತಸಹಸ್ರದಿಂ ಸ್ತುತಿಯಿಸಿ (ಆದಿಪು. ೫-೨೭). [ಸಂ.] 


ಎವಾಹವಿಚ್ಛೇಜ (ನಾ). ಮದುವೆಯ ಬಂಧನವನ್ನು ಕಾನೂನಿಗನುಸಾರವಾಗಿ | ! ಎವೃತ (ಗು). ೧. ಪ್ರಕಟಗೊಳಿಸಿದ ; ವ್ಯಕ್ತವಾದ. ೨. ಮುಚ್ಚಿರದ ; ತೆರೆದ. 


ರದ್ದುಮಾಡುವಿಕೆ ; ದಾಂಪತ್ಕವಿಚ್ಛೇದನ : ವಿವಾಹವಿಚ್ಛೇದಕ್ಕೆ ಅನುಮತಿ 
ಕೊಡುವ ನಿಯಮಾವಳಿಯ ಪ್ರಕಾರ ಮಾಡಿಕೊಂಡ ಮದುವೆಯ ಸಂಬಂಧದ 
ಒಳ್ಳೆಯತನದ ಅಂಶ ಬಹಳ ಕಡಿಮೆ (ನಿಶೆಉ. ೨೩೮). [ಸಂ.] 

ವಿವಾಹವಿಚ್ಛೇದನ (ನಾ). ಎ ವಿವಾಹವಿಚ್ಛೇದ : ನಮ್ಮ ದೇಶದಲ್ಲಿ ವಿವಾಹ 
ವಿಚ್ಛೇದನಗಳು ಕಡಿಮೆ (ರೂ). [ಸಂ.] 

ಎವಾಹವೇದಿ (ನಾ). ಮದುವೆಯ ವಿಧಿಯನ್ನು ಜರುಗಿಸಲು ಸಿದ್ಧಮಾಡುವ 
ಎತ್ತರವಾದ ಸ್ಥಳ, - ವೇದಿಕೆ : ಕಡೆಯಿಕ್ಕಿದ ಬಿಡುಮುತ್ತಿನ ಪೊಡರ್ದುಣ್ಮುವ 
ಬೆಳಗು. . . ಪೆಜತಲ್ರಿದೆ ಪಾಲ್ಗಡಲೆನಿಸಿದುದಾ ಎವಾಹವೇದಿವಿಳಾಸಂ (ಆದಿಪು. ೮-೧೬). 

- [ಸಂ.] 

ವಿವಾಹಿತ (ಗು). ೧. ಮದುವೆಯಾದ ; ಲಗ್ನವಾಗಿರುವ : ಒಬ್ಬ ವಿವಾಹಿತವನಿತೆ 
ಯಲ್ಲಿ ಅವನು ಮನಸ್ಸಿಡುವನೇ? (ಇಪ್ಪಕ. ೨೭೪). (ನಾ). ೨. ಮದುವೆಯಾಗಿರುವ 
ವ್ಯಕ್ತಿ ; ಲಗ್ನವಾಗಿರುವ ವ್ಯಕ್ತಿ : ಪೂರ್ವಾಶ್ರಮದೊಳ್‌ ಎವಾಹಿತಳಾಗಿರ್ದ 
ಪತ್ನಿಯನ್ನೇ ವಿಧಿಪೂರ್ವಕ ಮಂತ್ರವತ್ತಾಗಿ ಪುನರ್ವಿವಾಹ ಮಾಡಿಕೊಳ್ಳುವುದೇ 
ವಿವಾಹವೆಂಬ ೧೨ನೇ ಕರ್ಮವು (ಪುರುಚ. ೨೧೭). [ಸಂ.) 

ವಿವಾಹಿತೆ (ನಾ). ಮದುವೆಯಾದ ಸ್ತ್ರೀ ; ಲಗ್ನವಾಗಿರುವ ಹೆಣ್ಣು 
ಜಗನ್ಮಾತೆಯೂ ಶಿವನಿಗೆ ವಿವಾಹಿತೆ (ಕಪಾಕುಂ. ೩೧). (ಸಂ. ವಿವಾಹಿತಾ। 

ಎವಿಕ್ತ (ಗು). ೧. ಪ್ರತ್ಮೇಕಿಸಿದ ; ಬೇರ್ಪಡಿಸಿದ. ೨. ಜನಸಂಚಾರವಿಲ್ಲದ ; 
ನಿರ್ಜನವಾದ : ಸದ್ರಾಹ್ಮಣನು ಮುನ್ನೊಬ್ಬನು ವಿವಿಕ್ರಸ್ಥಳದೊಳಿರೆ 
(ತಿಮ್ಮ. ೨-೬೦). ೩. ಓ೦ಟಿಯಾದ ; ಏಕಾಂಗಿಯಾದ. ೪. ಭಿನ್ನವಾದ ; 
ವಿಶಿಷ್ಟವಾದ. ೫. ಪರಿಶುದ್ಧವಾದ : ಅವಿವೇಕಿಗಳ ಮನಂಗಳನವಿರಳಬಹಳ 

. ಎವಿಕ್ತವಿಶದಮನದೆಂತುಮಾಅಜದೆ ಪೊರ್ದಲ್‌ (ಅಜಪು. ೧೦-೫೦). (ನಾ). 

೬. ಜನರಹಿತವಾದುದು ; ನಿರ್ಜನವಾದುದು : ಆತಂ ಅವರಂ ಅಜಸುತ್ತಂ 
ಬಂದು ವಿವಿಕ್ತಮುಂ ಪರಮರಮ್ಮಮುಂ . . . ಅಪ್ಪುದೊಂದಾನುಮೊಂದು ಆಶ್ರಮ 

. ಸ್ಥಾನದೊಳ್‌ . . . ಜೈನಾಚಾರ್ಯನಂ ಕಂಡು (ತತ್ತ್ವಪ್ರ. ೨); ವಿವಿಕ್ತಮದು ರಮಣೀಯ 
ಮಪ್ಪೊಡಂ ಸಾಕೇಶಕೆಶಿಸಮಾಪಾಶ್ರಮಂ (ಶ್ರೀರಾಮಾ. ೧೩೭-೩೪೮). ಪಿ. ಒ೦ಟಿ ;ಏಕಾಂಗಿ : 
ಎಂಥ ವಿಚಿತ್ರಮನಸ್ಸು ನನ್ನದು? ಊರಿಗೆ ಊರೇ ಉತ್ಸವಗೊಂಡಿರುವಾಗ 
ವಿವಿಕ್ರವಾಗಿರಬೇಕೆನ್ನುತ್ತದೆ ಅದು ; ವಿವಿಕ್ತವಾಗಿರುವಾಗ ಹಬ್ಬದ ಸಂಭ್ರಮದಲ್ಲಿ 
ಬೆರೆಯುವುದಕ್ಕೆ ಕಾತರಿಸುತ್ತದೆ (ಹಂಸದ. ೧೨೭). [ಸಂ.] 

ವಿವಿಕ್ತಾವಾಸ (ನಾ). [ಜೈನ] ಮುನಿಯು ಪಾಲಿಸಬೇಕಾದ ಒಂದು ಬಗೆಯ 
ನಿಯಮ ; ಸ್ತ್ರೀ, ಪಶು, ನಪುಂಸಕರಾದಿಯಾಗಿ ಯಾರೂ ಇಲ್ಲದ | 
ಏಕಾಂತಸ್ತಳಗಳಲ್ಲಿ ಮಾಡುವ ವಾಸ: ಸ್ತ್ರೀಪುನ್ನಪುಂಸಕಮೃಗಪಶುಪರಿವರ್ಜಿತ 
ವಿವಿಕ್ತಸ್ನಾನಂಗಳೊಳ್‌ ನೆಲೆಸುವ ವಿವಿಕ್ತಾ [ಪಾಠಾಂ. ಕ್ರವಾಸಮೆಂಬಯ್ದನೆಯ ತಪದೊಳಂ 
ನೆಆ*ದು (ಆದಿಪು. ೬-೩೦ ವ) ; ಉಜ್ಜುಗದಯ್ದನೆಯ ತಪಂ ಸಾಧುಗುಣಾಗ್ರಣಿಗೆಸೆದುದಾ 
ವಿವಿಕ್ತಾವಾಸಂ (ಚಂಚ್ರಪ. ೧೧-೧೨). (ಸಂ.] 

ವಿವಿಕ್ತಿಗೆಯ್‌ (ಕ್ರಿ). ವಿಶ್ಲೇಷಣೆ ಮಾಡು ;ವಿಶ್ಲೇಷಿಸು :ಕೇಳ್ದು ಪುರಾಣದರ್ಥಮನಿತಂ 
ಬಗೆಯೊಳ್‌ ಬರೆದೊಂದು ಚೆಂದದಿಂ ತಾಳ್ತಿ ವಿವಿಕ್ತಿಗೆಯ್ದು ಚತುರನ್ವಿತಎಂಶತಿತತ್ತ್ವ 
ಭೇದಮಂ (ಟಕಎ ೪-೧೦೫)... [(ಸಂ. ವಿವಿಕ್ತಿ) 4 ಕೆಯ್‌,] 

ಎಎಿದಿಷೆ (ನಾ). [ತತ್ತ್ವಶಾ] ಏಳು ಬಗೆಯ ಜ್ಞಾನಭೂಮಿಕೆಗಳಲ್ಲಿ ಒಂದು; 
ಅರಿವನ್ನು ಪಡೆದುಕೊಳ್ಳಬೇಕೆಂಬ ಇಚ್ಛೆ ; ತಿಳಿದುಕೊಳ್ಳುವ ಅಪೇಕ್ಷೆ: 
ಇಲ್ಲಿಂದ ಮುಂದೆ ಅನುಭವದಿಂದ ತಿಳಿಯತಕ್ಕ ಭೂಮಿಕೆಗಳು ಜ್ಞಾನಭೂಮಿಕೆಗಳು. | 


ಅ 
ಅ 


10 


೩. ವಿವರಿಸಿದ ; ವಿಸ್ತಾರವಾಗಿ ಹೇಳಿದ. ೪. ವಿಸ್ತಾರವಾದ ; ಅಗಲವಾದ. 
(ನಾ). ೫. [ವ್ಕಾಕ] ಬಾಯಿ ತೆರೆದು ಉಚ್ಚರಿಸುವ ಶಬ್ದ : ವಿವೃತದಿಂದ 
ಸ್ವರಗಳೂ ಸ್ಪೃಷ್ಠದಿಂದ ವೃಂಜನಗಳೂ ಹುಟ್ಟುತ್ತವೆ (ಸಂಶೋಧ. ೧೬) ; ಮತಿವಂತರಿಗುಂ 
ತಾಂ ಸಂತತಮವಿದಿತತತ್ತ್ವಮಾಗಿ ವಿಮತಿಯನಾಂತಾ ನುತಕಾವ್ಯದ ಧೃನಿಯೆಂಬೊಂದು 
ತೆರಂ ಸಲೆ ವಿವೃತಮಾಯ್ತದಿಂತೀ ಪರಿಯಿಂ (ಧ್ಶನ್ಮಾಲೋ. ೨೦೮).೬. [ನಾಟ್ಕ] ಮೊಣ 
ಕಾಲನ್ನು ಚಲಿಸುವ ಭಂಗಿಗಳಲ್ಲಿ ಒಂದು ; 1p ""ಮೊಳಕಾಲುಗಳನ್ನು ಹೊರ 
ಮುಖವಾಗಿ ಪ್ರಸರಿಸುವುದು. ವಿ -- ಗಜಾರೋಹಣವನ್ನು ತೋರಿಸುವಾಗ'' 
(ಲಾಸ್ಮರಂ. ೨೬೫ ಗದ್ಮಾನುವಾದ) : ಸಂಹತ, ಕುಂಚಿತ, ಅರ್ಧಕುಂಚಿತ, ನತ, ಉನ್ನತ, ವಿವೃತ, 
ಸಮ - ಈ ಏಳು ಮೊಳಕಾಲ ಭೇದಂಗಳ್‌ (ಲಾಸ್ಕರಂ. ೨-೧೫೩ ವು. ೭. ಮುಖದ 
ಅಭಿನಯ ಭೇದಗಳಲ್ಲಿ ಒಂದು ; ೫ "ತುಟಿಗಳನ್ನು ಬಿಡಿಸುವುದು. ಹಾಸ್ಯ 
ಶೋಕ ಭಯ ಇವುಗಳನ್ನು ತೋರಿಸುವಾಗ ಇದನ್ನು ವಿನಿಯೋಗಿಸಬೇಕು'' 
(ಲಾಸ್ಕರಂ. ೨೮೦ ಗದ್ಮಾನುವಾದ) : ವ್ಯಾಭುಗ್ನ, ಭುಗ್ನ, ಉದ್ವಾಹಿತ, ವಿಧುತ, ವಿವೃತ, 
ವಿನಿವೃತ್ತ- ಈ ಆಜು ವದನಭೇದಂಗಳ್‌ (ಲಾಸ್ಕರಂ. ೩-೧೦೪ ವ). (ಸಂ.] 


20| ವಿವೃತಿ (ನಾ). ವಿವರ ; ವಿವರಣೆ ; ವ್ಯಾಖ್ಯಾನ : ಈ ಜನಪದಸಾಹಿತ್ಯದ 


25 


30 


35 


45 


ಉಗಮಸ್ಥಾನವು ಸರಿಯಾಗಿ ಹೊಳೆಯದಿದ್ದರೂ ಅದು ಈಗಿನ ಮಾರ್ಗಸಾಹಿತ್ಯದ 
ಉದ್ಗಮಸ್ಥಾನಕ್ಕಿಂತಲೂ ಹಿಂದಿನದೆಂಬುದು ನನ್ನ ವಿವೃತ್ತಿಯಲ್ಲಿ ವ್ಯಕ್ತವಾಗುವುದು 
(ಪಾರ್ತಿಸು. ೪, ಮುನ್ನುಡಿ). ಸಂ.) ` 
ವಿವೃತೋಕ್ತಿ (ನಾ). [ಕಾವ್ಯಮಾ] ಒಂದು ಅಲಂಕಾರದ ಹೆಸರು ; ಗೂಢವಾದ 
ಅರ್ಥವು ಕವಿಯ ಪ್ರೌಢರೀತಿಯ ವಿವರಣೆಯಿಂದ ಸೂಚಿತವಾಗು 
ವುದು : ಗೂಢವಾದರ್ಥವು ಕವಿಯ ಪ್ರೌಢವಚನರೀತಿಯಿಂದ ಕಂಠತಃ ಸೂಚಿಸಲೈೆ 
ವಿವೃತೋಕ್ತಿಯೆನಿಸುವುದು (ಕುವಲ. ೧೫೯-೬). [ಸಂ.] 
ವಿವೃತ್ತ (ಗು). ೧. ತಿರುಗಿದ ; ಹೊರಳಿದ. ೨. ಉರುಳುವ ; ಸುತ್ತುವ. (ನಾ). 
| ೩. [ನಾಟ್ಕ] ಸೊಂಟವನ್ನು ತಿರುಗಿಸುವ ಒಂದು ಭಂಗಿ ; ೫ “ಮುಖವನ್ನು 
ಹಿಂದಕ್ಕೆ ತಿರುಗಿಸಿ ಕೂಡಲೇ ಮುಂದಕ್ಕೆ ತಿರುಗಿಸುವುದು. [ಹಿಂದೆ ನೋಡಿ 
ಕೂಡಲೇ ಮುಂದೆ ನೋಡುವುದು]'' (ಲಾಸ್ಕರಂ. ೨೫೭ ಗದ್ಮಾನುವಾದ) : ಕಂಪಿತ, 
ಉದ್ವಾಹಿತ, ಛಿನ್ನ, ವಿವೃತ್ತ, ರೇಚಿತ -- ಇವೈದೂ ಕಟಿಯ ಭೇದಂಗಳ್‌ 
(ಲಾಸ್ಕರಂ. ೨-೯೫ ವ). [ಸಂ.) 
ಎವೃತ್ತಿ (ನಾ). ಮನಸ್ಸಿಗೆ ಬಂದಂತೆ ನಡೆಯುವುದು ; ಸ್ವತಂತ್ರಮನೋವೃತ್ತಿ 
“ಸ್ವತಂತ್ರ ವೃತ್ತಾನಂ ವಿವೃತ್ತಿಯೆನಲೊಲಿದಂತೆ ನಡಹಮಕ್ಕುಂ'' (ಮಂಗರಾ. ೧೩೩-೩೦). 
[ಸಂ.] 
ವಿವೇಕ (ನಾ). ೧. ಯುಕ್ತಾಯುಕ್ತವಿಚಾರ ; ವಿವೇಚನೆ : ಅವನನುಜಂ ವಿವೇಕನಿಧಿ 
|  ಸಾಹಸದೊಳ್ಳುರರಾಜನನ್ನ!ನಂ] (ಸೌಇಇ. 3, ೩೧-೨೧ ;1044) ;ನಿನಗೆ ವಿವೇಕವೆಳ್ಳನಿತಿಲ್ಲ 
(ಕುವ್ಮಾಎ. ೬-೧೦) ; ಬಲಕ್ಕಿಂತಲೂ ಹೆಚ್ಚಾಗಿ ವಿವೇಕವನ್ನು ಉಪಯೋಗಿಸಬೇಕು (ಹಸುಹೊ. 
೬೩೨೮). ೨. ಗುಣದೋಷಪರಿಶೀಲನೆ ; ವಿಮರ್ಶೆ. ೩. ಜ್ಞಾನ ; ತಿಳಿವಳಿಕೆ ; 
ಅರಿವು: ಸಕಳಲೌಕಿಕಸಾಮಯಿಕೋರುವೈದಿಕ ವಿಶೇಷ ವಿವೇಕಪರಾಯಣಂ 
(ಕವಿರಾ. ೩-೨೧೮) ; ವಿರತಿ ವಿವೇಕ ವಿತರಣ ನಿರ್ಧಾರಗುಣಾದಿ 
ಸಾತ್ವಿಕಗುಣದಿಂದೂರ್ಧ್ವ್ವಲೋಕಮಂ ಸಾರ್ದು (ಎವೇಕ. ೧೯೮. ೪. [ವೇದಾಂತ] 
ದೃಶ್ಶವಾಗಿರುವ ಪ್ರಪಂಚ ಮತ್ತು ಅದೃಶ್ಯವಾಗಿರುವ ಬ್ರಹ್ಮವನ್ನು ವಿಂಗಡಿಸಿ 
ತಿಳಿಯುವ ಶಕ್ತಿ : ವಿವೇಕ - ಪರಮಾತ್ಮನೊಬ್ಬನೇ ಯಾವಾಗಲೂ ನಿಜವಾಗಿ 
ಇರತಕ್ಕವನೆಂದೂ, ಉಳಿದವುಗಳೆಲ್ಲಾ ಬರೀ ತೋರಿಕೆಯವುಗಳಾಗಿದ್ದು 


pS 


- ವಿವೇಕಂಬಡೆ ೭೯೫೫ ವಿಶಲ್ಯ 


ನಾಶವಾಗತಕ್ಕವುಗಳೆಂದೂ ಬಿಡಿಸಿ ತಿಳಿಯುವುದು (ಅಮೃತ. ೧-೩೦ ಟೀಕು). ಪ್ರಾಚೀನಕಾಲದ ಸೂಪಶಾಸ್ತ್ರಗ್ರಂಥಗಳನ್ನು ಶಾಸನಾಧಾರದ ಬದಿಯಲ್ಲಿಟ್ಟುಕೊಂಡು 
ವಿವೇಕಬೃಹಸ್ಪತಿ ಎ ಜ್ಞಾನದಲ್ಲಿ ಬೃಹಸ್ಪತಿಗೆ ಸಮಾನನಾದವನು ; ಬಹಳ ವಿವೇಚಿಸಬೇಕಾಗಿದೆ (ಶಾಸಗಿ. ೫೯). 1(ಸಂ. ವಿವೇಚನ) 4 - ಇಸ್ಕು] 

ಬುದ್ದಿವಂತ ; ಒಂದು ಬಿರುದು : ಸನ್ಮಾನದಾನ ವಿವೇಕಬೃಹಸ್ಪತಿ | | ವಿಶ (ನಾ). ೧. ಬೇಸಾಯಗಾರ ; ರೈತ. ೨. ಚತುರ್ವರ್ಣಗಳಲ್ಲಿ ಮೂರನೆಯ 

ಭಯಲೋಭವರ್ಜ್ಜತ ಸಕಳಗುಣಸಂಪೂರ್ಣ್ನಂ (ಸೌಇಇ. Xi, ೪೭-೩೦ ; 994). ವರ್ಣಕ್ಕೆ ಸೇರಿದ ವ್ಯಕ್ತಿ ; ವೈಶ್ಯ : ""ವಿಶನೂರುಭವತ್ರಿತಯಜಾತನಾರ್ಯಂ 


ಎವೇಕಎರಿಂಚನ ಎ ವಿವೇಚನಾಶಕ್ತಿಯಲ್ಲಿ ಬ್ರಹ್ಮನಿಗೆ ಸಮಾನನಾದವನು ; |5| ಮಹೀಸ್ಪೃಶನೆನಲು ವೈಶ್ಶನಕ್ಕು'' (ಮಂಗಾ. ೧೦೨-೧). ೩. ಮನುಷ್ಯ ; ವ್ಯಕ್ತಿ. 110.) 
ಒಂದು ಬಿರುದು : ರಟ್ಟಕುಳಭೂಷಣಂ. .. ವಿವೇಕವಿರಿಂಚನಂಸುವರ್ಣಗರುಡಧ್ವಜಂ | | ವಿಶಂಕಟ (ಗು). ೧. ದೊಡ್ಡದಾದ ; ಬೃಹತ್ತಾದ. ೨. ಅಗಲವಾದ ; 


(Horn. XX. ೬೨-೫; 10982). [Fo] ವಿಶಾಲವಾದ : ವಜ್ರಾಕರ್ಷಣರೇಖಾವಿಶಂ!ಪಾಕಾಂ. ಸಂ]ಕಟವ್ಮೂಢವಕ್ಷಸ್ಮಲರ್‌ 
ವಿವೇಕಂಬಡೆ (ಕ್ರಿ). ಜ್ಞಾನವನ್ನು ಹೊಂದು ; ತಿಳುವಳಿಕೆಯನ್ನು ಪಡೆ : (ಜಗವ. ೨-೩೯ ವು. ೩. ಬಲವಾದ ; ಸಾಮರ್ಥ್ಯವುಳ್ಳ. (ನಾ). ೪. ಅಗಲ 
ಇಚ್ಛೆಯೊಳ್‌ ಕೆಚ್ಚುಗಟ್ಟಿ ಸಿಂಗರದೊಳ್‌ ಸೊಬಗುವೆತ್ತು ವಿಳಾಸದೊಳ್‌ ವಿವೇಕಂಬಡೆದು ವಾದುದು ; ವಿಶಾಲವಾದುದು : ""ವಿಶಂಕಟಂ, ವಿಶಾಳಂ(ಲಂ) - ಈ ೨ 


(ಗಿರಿಕ. ೨-೧೦೫ ವ). (ವಿವೇಕ 4 ಪಡೆ] 
ವಿವೇಕಜ್ಞ (ನಾ). ಯುಕ್ತಾಯುಕ್ತ ವಿಚಾರವನ್ನು ತಿಳಿಯುವವನು ; ವಿವೇಕಿ : 
ಸೊಕ್ಕಿರ್ದಾನೆ ಮೇಗಿಲ್ಲದೆ ಪರಿತಂದು ಮಸಗಿ ಕೊಲ್ಬುದಂ ಕಂಡೋಟಂಗೊಳ್ಳದೊಡಂ 
ವಿವೇಕಜ್ಞನುಂ ಕೃತಜ್ಞನುಂ ಅಲ್ಲದೆ ಕರುಣಮಿಲ್ಲದ ಜವಂ ಕೊಲ್ವುದಂ ಕಂಡು ವಿಶದ (ಗು). ೧. ಶುಭ್ರವಾದ ; ಸ್ವಚ್ಛವಾದ. ೨. ಬಿಳುಪಾದ ; ಧವಳ : 
(ಜೀವಸಂ. ೧೦-೧೩ ವ). [ಸಂ.) ಪರಾಕ್ರಮಧವಳಂಗೆ ಶಶಾಂಕವಿಶದಯಶಮೆ ತೆರಳ್ಹುರುಳಿಗೊಂಡಂತಿರ್ದ ಶಂಖಮಂ 
ವಿವೇಕವಿಕಲ, ವಿವೇಕವಿಕಳ (ನಾ). ವಿವೇಚನೆಯಿಲ್ಲದ ವ್ಯಕ್ತಿ ; ಅವಿವೇಕಿ : |15| ಬಾಸಣಿಗೆಗಳೆದು . . . ವಿಕ್ರಮಾರ್ಜುನಂಗೆ ಕೊಟ್ಟು (ಪಂಪಭಾ. ೬-೩ ವ) ; ಆ ವಂಶಜರ 
ಔತಿಯುಮಂ ಪುರೋಹಿತನುಮನಾ ಪಾತಕಿ ವಿಷದಿಂ ಕೊಂದಳ್‌ ಕೌತುಕಮೆ ಗುಣಂಗಳನಾವಗಮೊಳಕೊಂಡು ತನ್ನ ವಿಶದಯಶೋಮುಕ್ತಾವಳಿಯಂ ಧರೆಗಿತ್ತು 
ವಿವೇಕವಿಕಲರೇನಂ ಮಾಡರ್‌ (ಪಂರಾಮಾ. ೧೫-೩೭). ವಿವೇಕವಿಕಳೆ : ಪರಮಜ್ಞಾನಿಯೆ . ಪೆಸರ್ವಡೆದಂ (ಪಂಠಾಮಾ, ೩-೩). ೩. ಸ್ಪಷ್ಟವಾದ ; ಸ್ಫುಟವಾದ : 
ವಿವೇಕವಿಕಳರವೋಲ್‌ ಬಾಲರ ತಲೆಯನರಿದು ತಂದೆಯೊ (ಗದಾಯು. ೯-೩೪). [ಸಂ] ಕಾವೇರಿಯಿಂದಮಾ ಗೋದಾವರಿವರಮಿರ್ದ ನಾಡದಾ ಕನ್ನಡದೊಳ್‌ ಭಾವಿಸಿದ ಜನಪದಂ 
ವಿವೇಕವಿಕಳ "ವಿವೇಕವಿಕಲ' ನೋ. | ವಸುಧಾವಲಯವಿಲೀನವಿಶದವಿಷಯವಿಶೇಷಂ (ಕವರಾ. ೧-೩೬) ; ಅಶಿಧಿಲಪದಚಯ 
ವಿವೇಕಶಾಲಿ (ನಾ). ಎ ವಿವೇಕಜ್ಞ : ವಿವೇಕಶಾಲಿಯಾದ ಉದ್ದನೆಯ ಮನುಷ್ಯ |20| ರಚನಾತಿಶಯಂ ಸಂಶ್ಲಿಷ್ಟಮೆಂಬುದಕ್ಕುಮನೇಯಂ ವಿಶದಾರ್ಥಂ ಶಬ್ದಾನ್ವಯ 
ತನ್ನದೊಂದು ಸಲಹೆ ಮಂಡಿಸಿದನು (ಪುನರು. ೩೦೪). [ಸಂ. ವಿವೇಕಶಾಲಿನ್‌] ವಶಮರ್ಥವೃಕ್ತಿ (ಕಾವ್ಮಾವ. ೫೦೫). ೪. ಚೆಲುವಾದ ; ಮನೋಹರವಾದ. 
ವಿವೇಕಶೂನ್ಯ (ಗು). ೧. ವಿವೇಚನಾರಹಿತವಾದ ; ವಿಚಾರಹೀನವಾದ. (ನಾ). ೫. ನಿರ್ಮಲವಾದ ವಸ್ತು ; ಸ್ವಚ್ಛವಾದ ವಸ್ತು : ""ವಿಮಳಂ, ವಿಶದಂ 
(ನಾ). ೨. ವಿವೇಚನಾರಹಿತವಾದುದು ; ವಿಚಾರಹೀನವಾದುದು : ಹಳ್ಳಿಯ . .. ಅನಾವಿಲಂ - ಈ ೫ ನಿರ್ಮಳಮಪ್ಪ ವಸ್ತು'' (ಹಲಾಯು. ೨೨-೧೩೨). ೬. ಸ್ಪಷ್ಟ 
ದುಃಖದಾರಿದ್ರ್ಯಗಳಿಗೂ. . . ತಾನು ಮಾಡುತ್ತಿದ್ದ ವಿವೇಕಶೂನ್ಮವಾದ ದುಂದುಗಾರಿಕೆಗೂ ವಾದುದು ;ನಿಚ್ಚಳವಾದುದು : ವಿಶದಮಾದೊಂದು ಜೀವನಧರ್ಮದರ್ಶನವನುಸುರಿ 
ಅಪಾರವೈದೃಶ್ಶ ಎದ್ದು ಕಾಣುತ್ತಿತ್ತು (ಪುನರು.೩೦೮). ೩. ವಿವೇಚನೆಯಿಲ್ಲದವನು ; |25| ಕೊಳೆ ತನ್ನ ಮನಸಿಗೆ ತಾನೆ ಬಗೆದು (ಮಂಕುಕ. ೯೩೬). [ಸಂ.) 
ಅವಿವೇಕಿ : ದೆವಸದೊಳ್‌ ತರುಗಳುಂ ಮಾರ್ದವಮಂ ಕೆಯ್ಗೊಳ್ಗುಮಲ್ಲ | | ವಿಶದಿಮ (ಗು). ಬಿಳಿಯ ; ಧವಳ : ಧರ್ಮಾಚರಣೆಯಿಂದ ಚಾತುರ್ವರ್ಣಮಂ 
ದಂದೊಣಗುಗುಮಾ ಭವವಾರ್ಧಿಯೊಳ್‌ ಮುಲುಗಿದ ವಿವೇಕಶೂನ್ಮಂಗಸಾರಮಿಂತಿದೆ ಪೊರೆದು . . . ಕೀರ್ತಿಯಂ ಜಲಧಿಮೇಖಲೆಗೆ ವಿಶದಿಮವಸ್ತ್ರಮಂಗೈದು 
ಸಾರಂ (ಶಾಂತಿಪ ೫-೬೬) ; ಫಣಿರಾಜಪತಾಕಂ ವಿಕಳಿತವಿವೇಕಶೂನ್ಯಂ ಬಾಷ್ಟೋದ್ರೇಕಂ 
ಎ. ಮೂರ್ಛೆಗೆ ಸಂದಂ (ಗದಾಯು. ೩-೭೭). [ಸಂ.] 
ವಿವೇಕಿ (ನಾ). ಯುಕ್ತಾಯುಕ್ತಪರಿಜ್ಞಾನವುಳ್ಳವನು ; ವಿವೇಚನಾಪರ : [30 
ಲೋಕವಿರುದ್ದಂ ತದ್ಧೃತಿರೇಕೋಕ್ತಿ ವಿವೇಕಿಲೋಕಗರ್ಹಿತಮಾರ್ಗಂ (ಕವರಾ. ೧-೧೦೯); 
ಪರಮದೀಕ್ಷೆಗುಪೇಕ್ಷಿಸಿದಂ ವಿವೇಕಿಯೇ (ಪುಷ್ಪಪು. ೧೩-೩೪). (ಸಂ. ವಿವೇಕಿನ್‌] 
ವಿವೇಕಿಸು (ಕ್ರಿ). ೧. ವಿಚಾರ ಮಾಡು ; ವಿವೇಚಿಸು : ಪುಂಸ್ಕೃ 
ಜಡಭಾವಪುರುಷಪ್ರಕೃತಿಗಳ ವಿವೇಕಿಸಿಯಖಿಯೆ ಮೋಕ್ಷವೆಂಬ ಸಾಂಖ್ಯ ಉಡುಗು 
(ಪದ್ಮರಾ. ೧೧-೧೯೧) ; ನ್ಯಾಯನಿಷ್ಠುರಹಿತವಚನರಚನೆ ಆ ಕಿವಿಗಳಿಗೆ ಕಠಿಣವಾಗಿ |35 
ವಿವೇಕಿಪಡೆ ಸೊಗಸಾಗಿ ಮುಂತೆಯನೇಕ ಸತ್ಸಲಸಿದ್ದಿಯಹುದು (ಬಸಪು. ೩೬-೪೫). 
೨. ನಿರ್ಧಾರಮಾಡು ; ನಿಶ್ಚಯಿಸು : ಆ ಕುಮಾರರಿಗಾಗಳಾ ವಾಲ್ಮೀಕಿ . . . 


10| ಅಗಲಿತ್ತು'' (ಷಲಾಯು. ೧೨೪-೬೮). ([ಸಂ.] 
ವಿಶಂಕೆ (ನಾ). ೧. ಅನುಮಾನ ; ಸಂಶಯ : ನಯನಿಯೋಗವಿಕಲ್ಪನೆಯೊಳ್ಳಿ ಶಂಕೆಯೆ 
ವಿಶೇಷಗುಣಕ್ಕುಪಲಕ್ಷಣಂ (ಕವಿರಾ. ೧-೧೩೮). ೨. ಭಯ ; ಹೆದರಿಕೆ. (ಸಂ. ವಿಶಂಕಾ। 


(ವೆಂಕಾರಾ. ೨-೩೩-೨೭). [ಸಂ.) 

ವಿಶದೀಕರಣ (ನಾ). ಸ್ಪಷ್ಟಪಡಿಸುವಿಕೆ ; ಅರ್ಥವಾಗುವಂತೆ ವಿವರನೀಡುವಿಕೆ : 
ಈ ಸಮಸ್ಕೆ ಜಟಿಲವಾದ್ದರಿಂದ ವಿಶದೀಕರಣ ಅಗತ್ಯ (ರೂಢಿ). [ಸಂ.) 

ವಿಶದೀಕರಿಸು (ಕ್ರಿ). ಸ್ಪಷ್ಟಪಡಿಸು ; ವಿವರಿಸು : ಶಿಕ್ಷಣಮನೋವಿಜ್ಞಾನ . . . 
ಶಿಕ್ಷಣವನ್ನು ಹೇಗೆ ಕೊಡಬೇಕೆಂಬುದನ್ನು ವಿಶದೀಕರಿಸುತ್ತದೆ (ಶಿಕ್ಷದ. ೪೦೭) ; ಅವನ್ನು 
ವಿಂಗಡಿಸಿ ವಿಶದೀಕರಿಸಿ ವಿಸ್ತರಿಸಿದ್ದಾನೆ (ಇಸ್ಲಾಂಸಂ. ೨೭೫). (ವಿಶದೀಕರಣ 1 - ಇಸು] 

ವಿಶದೋದಕ (ನಾ). ತಿಳಿಯಾದ ನೀರು ; ಸ್ವಚ್ಛವಾದ ನೀರು : ಭರದಿಂ ನೀರಂ 
ಮೊಗೆದುಂ ಪರಿತಂದರ್‌ ಕನಕಕಳಶವಿಶದೋದಕಮಂ (ಶಾಂತಿವು. ೧೦-೩೬೯). ಸಂ.) 

ಎಶರ (ನಾ). ಕೊಲ್ಲುವಿಕೆ ; ಕೊಲೆ. [ಸಂ.] 

ವಿಶರಣ (ಗು). ೧. ನಾಶಹೊಂದುವ ; ನಶ್ವರವಾದ ; ವ್ಯಸನಕಾರಣಮುಂ 
ಲೋಕವಿಭುಕುಶನೆಂದು ಮೊದಲು ವಿವೇಕಿಸಿದನೆರಡನೆಯ ಶಿಶು ಶೋಭಾಕಲಿತ ವಿಶರಣಸ್ವಭಾವಮುಂ ಅಪ್ಪ ಶರೀರಂ ಇವರಿಂ ಬಾಧಿಸೆ ಪಟ್ಟುದು (ತತ್ತ್ವೃಪ್ರ. ೩೬೫). 
ಲವನೆಂದು ಕರೆದನು (ತೊರರಾ. ೧-೩-೯). [ವಿವೇಕ 4 - ಇಸು) (ನಾ). ೨. ಕೊಲ್ಲುವುದು ; ಸಂಹಾರ. ಸಂ. 

ವಿವೇಚನೆ (ನಾ). ೧. ಯುಕ್ತಾಯುಕ್ತತೆಗಳನ್ನು ಅರಿಯುವಿಕೆ ; ವಿವೇಕ : ಈ !40| ವಿಶರಾರು (ಗು). ೧. ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವ. (ನಾ). ೨. ನಾಶ 


ಬಗ್ಗೆ `ಬಂಕಿಂಚಂದ್ರ'ರ . .. ವಿಮರ್ಶೆ ವಿವೇಚನೆಯಿಂದ ಕೂಡಿದೆ (ಧರ್ಮಸಾ. ೭೮) ; ನಿಮಗೆ | ಹೊಂದುವಂತಹುದು ; ನಶ್ಚರವಾದುದು : ನಿರನ್ವಯಪ್ರತಿಕ್ಷಣ ವಿಶರಾರುಗಳ್‌ 
ಹೊತ್ತಿನ ವಿವೇಚನೆಯೇ ಇಲ್ಲ (ಹಸುಹೂ. ೯). ೨. ತೀರ್ಮಾನ ; ನಿರ್ಣಯ : | | ನಿರಂಶಂಗಳಾಗಿಯುಂ . . . ಆತ್ಮಾಭಿಧಾನಮಂ ಪುಟ್ಟಿಸುಗುಂ (ಅದಿಪು ೨-೯ ವ) ; ಪ್ರತಿ 
ಅವುಗಳ ವಿಚಾರದಲ್ಲಿ ಯಾವುದೇವಿಶ್ಚಿತ ವಿವೇಚನೆ ಮಾಡುವುದು ಸಾಧ್ಯವಿಲ್ಲ (ದ್ರಾವಿವಿ.೪೬). | ಕ್ಷಣಂ ವಿಶರಾರುಗಳ್‌ ಚಿತ್ತಕ್ಷಣಂಗಳ್‌ ... ಪ್ರವರ್ತಿಸುವುವು (ಸಾಂತಿಪು. ೮-೧೪೨ ವ). 
೩. ಗುಣದೋಷ ಪರಿಶೀಲನೆ ; ವಿಮರ್ಶೆ : ಈ ಕಾವ್ಯದ ವವಿಧಾಂಗಗಳನ್ನು | ix.) 


ಕುರಿತು ವಿವೇಚನೆ ಮಾಡಲು ಪ್ರಯತ್ನಿಸುವೆವು (ಸಾಹಿಸ. ೧೧೪). [ಸಂ. ವಿವೇಚನಾ] |45| ವಿಶಲ್ಯ (ಗು). ೧. ಮುಳ್ಳಿಲ್ಲದ ; ಕಂಟಕರಹಿತವಾದ. ೨. ನೋವುಇಲ್ಲದ. 
ವಿವೇಚಿಸು (ಕ್ರಿ). ಪರಿಶೀಲನೆ ಮಾಡು ; ವಿಚಾರಮಾಡು ; ವಿಮರ್ಶಿಸು : [ಸಂ.] 


ವಿಶಲ್ಯಕರಣಿ 


ವಿಶಲ್ಯಕರಣಿ (ನಾ). (ದೇಹದಲ್ಲಿರುವ ಸಮಸ್ತ ನೋವು ಮತ್ತು ವ್ಯಾಧಿ 
ಗಳನ್ನು ಪರಿಹರಿಸುವುದೆಂದು ಹೇಳಲಾಗುವ) ಒಂದು ಬಗೆಯ 
ಔಷಧೀಮೂಲಿಕೆ : ಕೇಳದಾದೆನು ಜಾಂಬವರ ಜೀವಾಳದಮಳೌಷಧಿಯ ನಾಲ್ಕಆ 
ಮೂಲಿಕೆಯ ಸಂಧಾನ ಶಲ್ಕ ವಿಶಲ್ಕಕರಣಿಗಳ (ತೊರರಾ. ೬-೩೬-೫೬). [ಸಂ. ವಿಶಲ್ಕಕರಣೀ। 

ಎಶಲೈ (ನಾ). ೧. ಒಂದು ಬಗೆಯ ಸಸ್ಮ ; ಅಮೃತಬಳ್ಳಿ : "“ವತ್ಸಾದನೀ. . . 
ವಿಶಲ್ಮಾ, ಮಧುಪರ್ಣಿ - ೯ ಅಮೃತಬಳ್ಳೀ ಹೆಸರು'' (ಸಿದ್ಧಾಂತಿ. ೧೩೧). ೨. ಒಂದು 
ಬಗೆಯ ಸಸ್ಕ ; ಬೆಣ್ಣೆಬಿದುರು. ೩. ಜಾಪಾಳದ ಗಿಡ. ೪. ಅಜವಾನ. 
೫. ಸಣ್ಣ ಯಾಲಕ್ಕಿ. [ಸಂ. ವಿಶಲ್ಮಾ] ನ 

ವಿಶಸನ (ನಾ). ೧. ಕೊಲ್ಲುವಿಕೆ ; ಕೊಲೆ : ಛೇದನಭೇದನ ವಿಶಸನಾದಿಕ್ರಿಯಾಪರತ್ವ 
ಮುಂ (ತತ್ತ್ವಪ್ರ. ೨೫೭) ;ವಿಶಸನಭೀತಿಯಿನೋಡುವ ವಸುಧೇಶರಂ. . . ನಗುತಿರ್ಪಂತೆಸೆ 
ದುವು ಬೆನ್ನಟ್ಟುತಿರ್ದ ಕೃಷ್ಣಶರಂಗಳ್‌ (ಜಗಎ. ೭-೧೦೪). ೨. ಯುದ್ಧ ; ಕಾಳಗ : 
"ವಿಶಸನರಂಗ' ಪರಾ. ೩. ಖಡ್ಗ ; ಕತ್ತಿ. [ಸಂ.] 

ವಿಶಸನರಂಗ (ನಾ). ಕಾಳಗದ ಕಣ ; ಯುದ್ಧಭೂಮಿ : ಎನ್ನ ತೊಟ್ರುವೆಸನನೀ 
ವಿಶಸನರಂಗದೊಳ್‌ ತೋರ್ಪೆಂ (ಪಂಪಭಾ. ೧೨-೬ ವ). [ಸಂ.] 

ವಿಶಾಖ್ಶ (ಗು). ೧. ಕೊಂಬೆಗಳಿಲ್ಲದ ; ಶಾಖೆಗಳಿಲ್ಲದ. (ನಾ). 
೨. ಷಣ್ಮುಖ ; ಕಾರ್ತಿಕೇಯ : ""ಗೌರೀಪುತ್ರ: . . . ವಿಶಾಖಃ . . . ಶರಜನ್ಮಾ 
— ಈ ೨೦ ಕಾರ್ತಿಕೇಯನ ಪೆಸರ್‌ '' (ಹಲಾಯು. ೫-೨೦). ೩. ಬಿಲ್ಲುಗಾರನು 
ಬಾಣ ಹೊಡೆಯುವಾಗ ಕಾಲನ್ನು ವಿಂಗಡಿಸಿಕೊಂಡು ನಿಲ್ಲುವ ಒಂದು 
ಭಂಗಿ. ೪. ಯಾಚಕ ; ಭಿಕ್ಷುಕ. (ಸಂ. 

ಎಶಾಖ (ನಾ). [ಜ್ಕೋತಿ] ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಹದಿನಾರನೆಯ 
ನಕ್ಷತ್ರ ಮತ್ತು ಆ ನಕ್ಷತ್ರದಲ್ಲಿ ಬರುವ ಮಳೆ : ವಿಶಾಖ, ಶೂಪ, ಇಂದ್ರಾಗ್ನಿ, 
ದ್ವಿದೈವತ್ಕಂ, ವಿಶಾಚಿಕಂ -- ಈ ೫ ವಿಶಾಖನಕ್ಷತ್ರಕೆ ಪೆಸರು (ಭಾಸ್ಕರ. ೬೨-೮) ; ವಿಶಾಖ 


ಹಿಡಿದರೆ ಪಿಶಾಚಿ ಹಿಡಿದಂತೆ (ಗಾದೆ). [ಸಂ. ವಿಶಾಖಾ) 

ವಿಶಾಖಜನಕ (ನಾ). ಷಣ್ಮುಖನ ತಂದೆ ; ಶಿವ : ವಿಶಾಖಜನಕ ವಿಷಧರ 
ಧರಾಧಿಪತಿ ವಿಷಧರಕಿರಣಮೌಳಿ ವಿಷಯವಿಷ್ಟಲದೂರ . . . ಕರುಣಿಸುವುದು 
(ಸಿದ್ದರಾ. ೬-೪೦). ಸಂ.) 


ಎಶಾಖಾಕರ (ನಾ). ೧. ಕೊಂಬೆಗಳಿಲ್ಲದ ಪ್ರದೇಶ. ೨. ಷಣ್ಮುಖ ; 
ಕಾರ್ತಿಕೇಯ. ೧, ೨ : ಮತ್ತಮಾ ಮಹಾವನಂ. .. ಮಯೂರಾಧಿರೂಢಮಾಗಿಯುಂ 
ವಿಶಾಖಾಕರಮಲ್ತು (ಚಂದ್ರಪು. ೫-೫೨ ವ). [ಸಂ.] 

ಎಶಾಖೆ (ನಾ). ೧. ಎ ವಿಶಾಖ : ವಿಶಾಖೆ ಕುಂಬಾರಚಕ್ರದ ಹಾಗೆ 
(ಭಾಸ್ಕರ. ೬೦-೫) ; ಅಶ್ವಿನಿ ಭರಣಿ. . . ವಿಶಾಖೆ. .. ರೇವತಿಯೆಂಬಿಪ್ಪತ್ತೇಳು ನಕ್ಷತ್ರಗಳುಂ 
ತಮ್ಮ ತಮ್ಮ ಅಧಿಕಾರಮಂ ಮಾಡುತ್ತಿರ್ಪವು (ಎವೇಕ. ೨೧೦). ೨. ಹಾಗಲಗಿಡ. 

(ಸಂ. ವಿಶಾಖಾ! 

ವಿಶಾಪ (ನಾ). ಶಾಪದ ನಿವಾರಣೆ, - ಪರಿಹಾರ ; ಶಾಪವಿಮೋಚನೆ : ತಂದೆ 
ಕರುಣಿಸು ವಿಶಾಪವನೆಂದು ಬಾಯ್ಕಿಡುವ ಮಂದಮತಿಗಳಿಗೆ ದೊರಕುವ ಲೇಸನೀಯ 
ಬೇಕೆಂದು ಮನದೊಳು ನೆನೆದನು (ಸಿದ್ದರಾ. ೧-೨೫) ; ನಲವೇರಿ ಚೆಂಡಿಯ ಎಶಾಪ 
ದಿಂದೆ ಸೇನೆ ವಿಸ್ಮಯದೊಡನೆ ಹಯದೊಡನೆ ಮುಂದೆ ಸುಮ್ಮಾನದಿಂ ನಡೆಯಲ್ಲೆ 
(ಜೈಮಿಭಾ. ೩೬-೮). [ಸಂ.) 

ವಿಶಾಯ (ನಾ). ೧. (ಪಹರೆಯವನಂತೆ) ಸ್ವಲ್ಪಕಾಲ ಮಲಗುವುದು ಮತ್ತು 
ಸ್ವಲ್ಪಹೊತ್ತು ಎಚ್ಚರವಾಗಿರುವುದು : ""ಉಪಶಾಯ, ವಿಶಾಯಃ . . . ಪಹರೇ 
ತಿರುಗುವ ಕಾವಲುಗಾರರು ಸರದೀ ಮೇಲೆ . . . ಮಲಗುವುದಕ್ಕೆ ಹೆಸರುಗಳು'' 
(ಸಿದ್ಧಾಂತಿ. ೩೬೬). ೨. ಪರಿವಿಡಿ ; ಅನುಕ್ರಮ : ""ಪರಿಪಾಟೀ . . . ಪರ್ಯಾಯ, 
ವಿಶಾಯಃ - ಈ ೭ ಪರಿವಿಡಿ'' (ಹಲಾಯು. ೧೨೨-೫೫). [೫೦.1 

ವಿಶಾರದ (ಗು). ೧. ಕೌಶಲ್ಯವುಳ್ಳ ; ನಿಪುಣತನದ. ೨. ದಿಟ್ಟತನದ ; ಕೆಚ್ಚುಳ್ಳ. 
೩. ಜ್ಞಾನಿಯಾದ ; ವಿದ್ವಾಂಸನಾದ. ೪. ಹೆಸರುವಾಸಿಯಾದ ; ಪ್ರಖ್ಶಾತಿ 
ಹೊಂದಿದ. (ನಾ). ೫. ವಿದ್ವಾಂಸ. ೬. ನಿಪುಣ ; ಕುಶಲನಾದವನು : 


೭೯೫೬ 


20 


30 


ವಿಶಿಷ್ಟ 


ನವವಯಸನಾಗಿಯುಂ ವ್ಯೃಸನವಿಹೀನಂ ಶೂರನಾಗಿಯುಂ ತನುರಕ್ಷೈಕವಿಶಾರದಂ 
(ಶಾಂತಿಪು ೨-೪೩) ; ರಾಜ್ಯದ ವ್ಯವಹಾರದಲ್ಲಿ ವಿಶಾರದರನ್ನಾಗಿ ಮಾಡು (ರಾಮರಾ. ೫). 
೭. ಬಕುಳವೃಕ್ತ. [ಸಂ] 

ವಿಶಾಲ್ಲ (ನಾ). ಒಂದು ಬಗೆಯ ಸಸ್ಕ ; ಹಾವುಮೆಕ್ಕೆ ಗಿಡ : "“ಬೆಳ್ಳಡಕಿಲು 
ವಿಶಾಲಂ ಕಠಿಲ್ಲಕಮೆನಿಕ್ಕು'' (ಮಂಗರಾ. ೪೦-೩೧). (ಸಂ. ವಿಶಾಲಾ) 

ಎಶಾಲ್ಮ (ಗು). ೧. ದೊಡ್ಡದಾದ ; ಬೃಹತ್ತಾದ : ಇದು ವಿಶಾಲಭಾರತದ ಮತ್ತು 
ಭಾರತಸಂಸ್ಕೃತಿಯ ವ್ಯಾಪ್ತಿಯ ಸೂಕ್ಷ್ಮ ಪರಿಚಯ (ಭಾರದ. ೪೯). ೨. ಅಗಲವಾದ ; 
ವಿಸ್ತಾರವಾದ : ಸಾಲಪ್ರಾಂಶುವಿಶಾಲಲೋಲನಯನಂ ಜಯಶ್ರೀಲೋಲಂ 
ಜಮದಗ್ನಿರಾಮಮುನಿಯೊಳ್‌ ಕಲ್ತಂ ಧನುರ್ವಿದ್ಧೆಯಂ (ಪಂಪಭಾ. ೧-೬೮). (ನಾ). 
೩. ದೊಡ್ಡದು ; ಹಿರಿದು : "ಬೃಹತ್‌... ವಿಶಾಲಂ . . . ವರಿಷ್ಠಂ - ಈ ೧೨ 
ಹಿರಿದು'' (ಹಲಾಯು. ೧೧೬-೧೪). ೪. ಅಗಲವಾದುದು ; ವಿಸ್ತಾರವಾದುದು : 
““ವಿಶಾಲಂ ವಿಶಂಕಟಮುಮತಿಯಗಲಮಕ್ಕುಂ'' (ಮಂಗರಾ. ೧೩೩-೨೮) ; ಒಂದು 
ಲಕ್ಷಯೋಜನ ವಿಶಾಲಮಾಗಿ ಮನೋಹರಮಾಗಿರ್ಪುದೇ ಜಂಬೂದ್ವೀಪಮಕ್ಕುಂ 

[ಸಂ.) 

ವಿಶಾಲತೆ (ನಾ). ವಿಸ್ತಾರ ; ವೈಶಾಲ್ಕ : ಹರಹು : ""ಪರಿಣಾಹಃ, ವಿಶಾಲತಾ - 
ಈ ೨ ಸುತ್ತು'' (ಹಲಾಯು. ೧೩೦-೧೦೧). [ಸಂ. ವಿಶಾಲತಾ] 

ವಿಶಾಲಮತಿ (ನಾ). ಬಹಳ ಬುದ್ಧಿಶಾಲಿ ; ಉನ್ನತಜ್ಞಾನಿ : ಮನೆಗೆ ಬಂದು 
ವಿಶಾಲಮತಿ ಚಿಂತಿಸಿದನಾ ಸಿರಿಲೋಲ (ಕುವ್ಮಾಉ. ೧೦-೨೫). (ಸಂ.] 

ವಿಶಾಲಾಕ್ಷ (ಗು). ೧. ಅಗಲವಾದ ಕಣ್ಣುಗಳುಳ್ಳ. (ನಾ). ೨. ವಿಷ್ಣು. 
೩. ಶಿವ. (ಸಂ. 

ವಿಶಾಲಾಕ್ಷಿ (ನಾ). ೧. ಅಗಲವಾದ ಕಣ್ಣುಗಳುಳ್ಳವಳು ; ಸುಂದರಿ. 
ಪ. ಪಾರ್ವತಿಯ ಒಂದು ಹೆಸರು. [ಸಂ. ವಿಶಾಲಾಕ್ಷೀ] 

ವಿಶಾಲಿತ, ವಿಶಾಳಿತ (ಗು). ವಿಸ್ತಾರವಾದ ; ಹರವಾದ. ವಿಶಾಳಿತ: 
ಸೊಗಯಿಸುಗುಮಿಂದ್ರನೀಲಮಣಿ ಸನ್ನಿಭದೊಳ್‌ . ಅತಿಧವಳಮೂರ್ತಿಗೆ 
ಘನವಳಯಸದಗ್ಗಗಗನದೊಳುಬಿದುಲಿೌದು ವಿಶಾಳಿತಾಶಾವಳಯಂ (ಕವಿರಾ. ೨-೧೪೯). 

[ಸಂ.1 

ವಿಶಾಲೆ (ನಾ). ಒಂದುಬಗೆಯ ಸಸ್ಮ ; ಹಾವುಮೆಕ್ಕೆಗಿಡ : ""ಎಶಾಲಾ, 
ಇಂದ್ರ ವಾರುಣೀ - ೨ ಹಾವುಮೆಕ್ಕೇಗಿಡದ ಹೆಸರು'' (ಸಿದ್ಧಾಂತಿ. ೧೪೮). (ಸಂ. ವಿಶಾಲಾ। 

ವಿಶಾಳಿತ "ವಿಶಾಲಿತ' ನೋ. 

ವಿಶಿಖ (ಗು). ೧. ಜುಟ್ಟಿಲ್ಲದ ; ಶಿಖೆಯಿಲ್ಲದ. ೨. ತುದಿಯಿಲ್ಲದ ; ಮೊನೆ 
ಯಿಲ್ಲದ. (ನಾ). ೩. ಬಾಣ ; ಅಂಬು : ದುರ್ಯೋಧನನನೊಂದೆ ನಿಶಿತವಿಶಿಖ 
ಹತಿಯಿಂ ಸುರುಳ್ತುರುಳ್ಳಿನಮೆಚ್ಚು ಮೂರ್ಧಾಗತನಂ ಮಾಡಿ (ಪಂಪಭಾ. ೧೧-೧೪೨ ವ) ; 


(ವಿವೇಕ. ೨೦೧) 


ಪಂಚಾಯುಧನ ಪೊಸಮಸೆಯ ವಿಶಿಖಂಗಳ್‌ (ರಾಮಾಶ್ವ. ೫೮-೨೯). [ಸಂ.] 
ವಿಶಿಖಾಸನ (ನಾ). ಬಿಲ್ಲು ; ಧನುಸ್ಸು "ಇಕ್ಸುವಿಶಿಖಾಸನ', 


"ಗೋತ್ರವಿಶಿಖಾಸನ' ಪರಾ. (೬0.1 

ವಿಶಿಖೆ (ನಾ). ೧. ಗುದ್ದಲಿ ; ಸನಿಕೆ. ೨. ನೂಲನ್ನು ಸುತ್ತುವ ಸಾಧನ ; ಕದಿರು. 
೩. ರಾಜಮಾರ್ಗ ; ದೊಡ್ಡ ಬೀದಿ : ""ಪ್ರತೋಳೀ, ವಿಶಿಖಾ, ರಥ್ಮಾ - ಈ ೩ 
ಬೀದಿ'' (ಹಲಾಯು. ೪೮-೧೩೪). ೪. ಕ್ಷೌರಿಕನ ಹೆಂಡತಿ. (ಸಂ. ವಿಶಿಖಾ। 

ವಿಶಿಷ್ಟ (ಗು). ೧. ಬೇರೆಯಾದ ; ಪ್ರತ್ಮೇಕವಾದ : ಆಕಾರ... ಇಂದಿಗೂ 
ಒಂದೆರಡು ಭಾಷೆಗಳಲ್ಲಿ ಉಳಿದಿರುವ, ದ್ರಾವಿಡಪರಿವಾರದ ಒಂದು ವಿಶಿಷ್ಟಧ್ವನಿ 
(ರ್ರಾಎಎ. ೩೩೨). ೨. ಅಸಾಧಾರಣವಾದ ; ವಿಶೇಷವಾದ : ಇಲ್ಲಿಯ ಸ್ತ್ರೀ 
ಪಾತ್ರವರ್ಗದಲ್ಲಿಯೂ ಕೆಲವೊಂದು ವಿಶಿಷ್ಟಬೇದಗಳಿವೆ (ಸಮಜೀ. ೧೩ ಪೀಠಿಕೆ). 
೩. ಶ್ರೇಷ್ಠವಾದ ; ಉತ್ತಮವಾದ ವನಯಾಳಂಕರಣ್ಣೂ ವಿಶಿಷ್ಟಕರಣಂ 
ಕುಂದೇಂದುನೀಹಾರನಿಭಾನೂನಯಶಂ ಸುಕುಮ. ೨-೫೨). ೪. ಸಂಪೂರ್ಣವಾದ ; 
ಸಮಗ್ರವಾದ : ಚಂಡಪರಾಕ್ರಮಾರಿ ಬಲಸಂಹರ ಭೀಕರಧೀರರಿಂ ದಳಂ ಮಂಡಿತ 
ಮಂಡಲಾಧಿಪವಶಿಷ್ಟರಿನೊಪ್ಪಿತು ರಾಜರಾಜನಾ (ಹಮ್ಮಾರ. ೩-೧೧) ; ಅವನ ಸಂಸಾರದ 


ವಿಶಿಷ್ಟಾದ್ರೈತ ೭೯೫೭ ವಿಶೇಷಣ 


ವಿಶಿಷ್ಟಪದಾರ್ಥಗಳ: . . . ಅವಳ ಮೇಲ್ವಿಚಾರಣೆಯಿಂದಲೇ ಪೋಷಿತವಾಗುತ್ತಿವೆ | | ೪. [ಬೌದ್ದ] ಮುಕ್ತಿ ; ನಿರ್ವಾಣ : "ವಿಶುದ್ಧಿ' ಎಂಬುದು ತೃಷ್ಣೆಯ ನಾಶದಿಂದ 
(ಮಲ್ಲ: .-. (ನಾ). ೫. ಗಣ್ಯ ; ಪ್ರಮುಖ : ಸಿದ್ಧಿಗೆಸೆಟ್ಟಿಯರ ವಿಶಿಷ್ಟರಪ್ಪ ಬರುವ ಚಿತ್ತದ ವಿಮುಕ್ತಿ ; ಇದೇ ನಿರ್ವಾಣ (ಭಾರದ. ೧೯೯) : ಬುದ್ಧನು ಹೇಳುವಂತೆ 
.  ಅಂಕೆಮೆಯ್ಮನಾಯಕರುಂ (ಎಕ. 1/1, ಶಿವಮೊ. ೯೯-೨೨ ; 1127). ([ಸಂ.] ದೃಷ್ಟಿಯಿಂದ ವಿಶುದ್ಧಿ ಸಿಕ್ಕುವುದಿಲ್ಲ. ಕರ್ಮದಿಂದ ಕ್ರಿಯೆಯಿಂದ ಮಾತ್ರ ವಿಶುದ್ಧಿ ಪ್ರಾಪ್ತಿ 
ಎಶಿಷ್ಟಾದ್ರೈತ (ನಾ). [ವೇದಾಂತ] ದ್ವೈತ, ಅದ್ವೈತ ಮತ್ತು ವಿಶಿಷ್ಟಾದ್ವೈತ (ತೀರ್ಥಕ. ೩೬). [ಸಂ.] 
ಗಳೆಂಬ ಮೂರು ಬಗೆಯ ವೇದಾಂತದರ್ಶನಗಳಲ್ಲಿ ಒಂದು ಭೇದ ; |5| ವಿಶುದ್ಧಿಚಕ್ರ (ನಾ). ಎ ವಿಶುದ್ಧ ೬ : ಎನ್ನ ವಸುದ್ಧಿ ಚಕ್ರದಲ್ಲಿ ಪ್ರಸಾದಲಿಂಗವಾಗಿ 
ಜೀವಾತ್ಮ - ಪರಮಾತ್ಮರಿಗಿರುವ ಭೇದ ಮತ್ತು ಚಿದಚಿದ್ವಿಶಿಷ್ಟನಾದ ಮೂರ್ತಿಗೊಂಡಾತ ಬಸವಣ್ಣ (ಮಡಿಮು. ೩೭-೫೩) ;ವಿಶುದ್ಧಿ ಚಕ್ರದಲ್ಲಿ ಯಕಾರ ಸ್ವಾಯತ 
ಪರಮಾತ್ಮ ಎಂಬ ಒಂದೇ ತತ್ವ -- ಇವುಗಳನ್ನು ಪ್ರತಿಪಾದಿಸುವ ಒಂದು (ಸಿದ್ಧೇವ. ೭೧-೧೦೨). [ಸಂ.) 
ದರ್ಶನ : ವಿಶಿಷ್ಟಾದ್ವೈತಸಿದ್ಧಾಂತವೆಂಬುದು ಶ್ರೀಮದ್ರಾಮಾನುಜಾಚಾರ್ಯರಿಂದ | | ವಿಶುದ್ಧಿಲಬ್ಬಿ (ನಾ). [ಜೈನ] ಕ್ಷಯೋಪಶಮ, ವಿಶುದ್ಧಿ, ದೇಶನೆ, ಪ್ರಾಯೋಗ್ಯತೆ 
ಪ್ರಚಾರಕ್ಕೆ ಬಂದಿರುವುದು (ಹಿಂದಸಾ. ೨೬೦) ; ವಿಶಿಷ್ಟಾದ್ವೈತವೆಂದರೆ ಅನೇಕಧರ್ಮಗಳಿಂದ ಮತ್ತು ಕರಣ ಎಂಬ, ಸಮ್ಮಕ್ತ್ವಕ್ಕೆ ಕಾರಣವಾದ ಐದು ಬಗೆಯ ಲಬ್ಬಿಗಳಲ್ಲಿ 
ವಿಶಿಷ್ಟಗಳಾದ ಎರಡು ತತ್ತ್ವಗಳು ಒಂದಾಗಿದೆಯೆಂದರ್ಥ (ಭಾರದ. ೨೬೬). (ಸಂ. [io ಒಂದು ; ಅಶುಭವನ್ನುಳಿದು ಶುಭದ ಕಡೆ ಚಲಿಸುವಿಕೆ : ಸಾತಾದಿ ಪ್ರಶಸ್ತ 
ವಿಶಿಷ್ಟಾದ್ರೈತಿ (ನಾ). [ವಿಶಿಷ್ಟಾ] ವಿಶಿಷ್ಟಾದ್ವೈತಮತದ ಅನುಯಾಯಿ : | ಪ್ರಕೃತಿಬಂಧಯೋಗ್ಮ ಪರಿಣಾಮಂ ವಿಶುದ್ಧಿಲಬ್ಬಿಯಕ್ಕುಂ (ತತ್ತ್ವಪ್ರ ೮೦). "ಪಂಚಲಬ್ಬಿ' 
ಸಪ್ರಪಂಚ ಸಗುಣ ಬ್ರಹ್ಮವಾದಿಗಳಾಗಿ ಈಶ್ವರನು ಗುಣರೂಪವಿಶಿಷ್ಟನೆಂದರು | | ಪರಾ. (ಸಂ 
ವಿಶಿಷ್ಟಾದ್ವೈತಿಗಳು (ಭಾರದ. ೧೩೧) ; ವಿಶಿಷ್ಟಾದ್ವೈತಿಯ ಸಾಯುಜ್ಯಮುಕ್ತಿ ದ್ವೈತವೇದಾಂತ ವಿಶೇಷ (ಗು). ೧. ಅಸಾಮಾನ್ಕವಾದ ; ವಿಶಿಷ್ಟವಾದ ; ಉತ್ಕೃಷ್ಟವಾದ : 
ದಲ್ಲಿ ಹೊಂದುವುದಿಲ್ಲ (ಶಕ್ತಿವಿ. ೧೮). [ಸಂ. ವಿಶಿಷ್ಟಾದ್ವೈತಿನ್‌] ಕಾಲ್ಹವೆಲ್ಲನ ವಿಶೇಷ ವ್ಮಾಸಂಗದ ಫಲ ವೃರ್ಥವಲ್ಲ (ದ್ರಾಎಎ. ೪). ೨. ಅಧಿಕವಾದ ; 
ವಎಿಶಿಷ್ಟೀಕೆರಣ (ನಾ). ಪ್ರಾಮುಖ್ಯತೆಯನ್ನುಂಟುಮಾಡುವಿಕೆ ; ಪ್ರಾಧಾನ್ಮತೆ |15| ಹೆಚ್ಚಾದ : ಅನಿರೀಕ್ಷಿತತೆ ಆನಂದಕ್ಕೆ ವಿಶೇಷರುಚಿಯನ್ನು ಕೊಡುತ್ತದೆ (ಬೆತಂಬಾ. ೨). 
ಯನ್ನುಂಟುಮಾಡುವಿಕೆ : ಸಕಲಮಾನವವ್ಮಾಪಾರಗಳನ್ನು . . . ಭಾವಗೀತೆ (ನಾ). ೩. ಪ್ರತ್ಮೇಕವಾದುದು ; ನಿರ್ದಿಷ್ಟವಾದುದು : ಆ ಮಂಗಳ ತ್ರಯೋದಶಿ 
ವಿವೇಚಿಸುತ್ತಿದೆಯಾಗಿ ಅದರ ವಿಶಿಷ್ಟೀಕರಣದ ಕ್ಷೇತ್ರದಲ್ಲಿ ನಾವು ಮೊದಲು ಕಾಣುವುದು ನಡೆವುದೆಂದು ವಿಶೇಷವಾಗಿ .ಯಿರಿಸಿದ ಅಕ್ಕಿಮೂಡೆ ೨ (ಎಇ. ೫೫, ೮-೫೨ ; 1556). 
ಅದರ ವಿಶ್ವಸಾಮಾನ್ಮತೆಯ ಅಂಶ (ಭಾವಗೀ. ೧೧). "ವಿಶಿಷ್ಟೀಕರಿಸು' ಪರಾ. ([ಸಂ.1 | | ೪. ವೈಶಿಷ್ಟ್ಯ ; ಅತಿಶಯತೆ : ಕಾವೇರಿಯಿಂದಮಾ ಗೋದಾವರಿವರಮಿರ್ದ ನಾಡದಾ 
ವಿಶಿಷ್ಟೀಕರಿಸು (ಕ್ರಿ). ಪ್ರಮುಖವನ್ನಾಗಿ ಮಾಡು ; ಪ್ರಾಧಾನ್ಮತೆಯನ್ನುಂಟು ಕನ್ನಡದೊಳ್‌ ಭಾವಿಸಿದ ಜನಪದಂ ವಸುಧಾವಲಯವಿಲೀನವಿಶದವಿಷಯವಿಶೇಷಂ 
ಮಾಡು : ಈ ಪ್ರತಿಭಾನವೇ ಅಭಿವ್ಯಕ್ತಿ. ಅದು ಸಾಧಾರಣವನ್ನು ವಿಶಿಷ್ಟೀಕರಿಸುವ |20|  (ಕವಿರಾ. ೧-೩೬) ; ಈ ದಿನ ಏನೋ ವಿಶೇಷವಿರುವಂತಿದೆ (ಬೆತಂಜಾ. ೨). 
ಒಂದು ಶಕ್ತಿ (ಸೌಂದಸ. ೮೭). (ವಿಶಿಷ್ಟೀಕರಣ + - ಇಸ್ಸು] ೫. [ವ್ಮಾಕ] ಒಂದು ಕ್ರಿಯಾಪದ ಅಥವಾ ನಾಮಪದದ ಗುಣ, ರೀತಿ 
ವಿಶೀರ್ಣ (ಗು). ಒಡೆದ ; ಚೂರಾದ : ಗುಹಾಗಹನಗಹ್ವರೋದರವಿಶೀರ್ಣಮಾದಂ ಮೊದಲಾದುವನ್ನು ಹೇಳುವ ಪದ ; ಗುಣವಾಚಕ ; ವಿಶೇಷಣ. 
ದದೇಂ ಮುಹು:ಪ್ರಕಟಮಾದುದಾ ರವಿತನೂಭವಜ್ಮಾರವಂ (ಪಂಪಧಾ. ೧೨-೧೩೬) ; ೬. [ಕಾವ್ಮಮಾ। ಅರ್ಥಾಲಂಕಾರದ ಒಂದು ಭೇದ ; ವಸ್ತುವಿನ ಗುಣ, ಜಾತಿ 
ಖುರೋಚ್ಚಳದುರುರೇಣುದೂಸರಿತನಗ್ರವಿಶೀರ್ಣವಿಷಾಣನಾತ್ತಮಾಂಸಳತನು ಬಂದು, ಮುಂತಾದುವುಗಳಲ್ಲಿ ಗುಣಪೂರ್ಣತೆಯನ್ನು ಹೇಳದೆ, ಅವುಗಳ 
ದಂದು ಮುಹುರುತ್ಮಬೃಹದ್ರವನೊಂದು ಪುಂಗವಂ (ಚಂದ್ರಪು. ೨-೨೮). (ಸಂ.) 25| ಕೊರತೆಯನ್ನೇ ಹೇಳಿ (ಆದರೂ ಕಾರ್ಯಸಿದ್ಧಿಯಾಗುವುದೆಂದು) ವಸ್ತುವಿನ 
ವಿಶುದ್ಧ (ಗು). ೧. ತಿಳಿಯಾದ ; ಸ್ವಚ್ಛವಾದ ; ನಿರ್ಮಲವಾದ. | | ವೈಶಿಷ್ಟ್ಯವನ್ನು ನಿರ್ದೇಶಿಸುವಿಕೆ : ಗುಣಜಾತ್ಕಾದಿಗಳೊಳಗನುಗುಣಮಾಗಿರೆ 
೨. ಸರಿಯಾದ ; ಯಥಾರ್ಥವಾದ ; ತಪ್ಪಿಲ್ಲದ : ಸರಸ್ಪತಿ ಮನ್ಮುಖಪದ್ಮ | | ಪೇಟದವಅ ವಿಕಳತೆಯಂ ಸಯ್ತೆಣಿಸಿ ವಿಶೇಷಮನಟ್‌ಪುವ ಗಣನೆ ವಿಶೇಷಾನುಭಾವಸದ 
ರಂಗದೇಟಸ್ಗೆಯನೆಡೆಗೊಂಡು ಕೊಂಡು ಕೊನೆದೀಗರಿಗಂಗೆ ವಿಶುದ್ಧ ಬುದ್ದಿಯಂ | ಳಂಕಾರಂ (ಕಎರಾ. ೩-೧೨೦) ; ಗುಣಜಾತ್ಕಾದಿಗಳಿಂದೊಂದಣಿಯರಮಾಗಿರೆ ವಿಶೇಷಮದುವೆ 
(ಪಂಪಭಾ. ೧-೫). ೩. ಪವಿತ್ರವಾದ ; ದೋಷವಿಲ್ಲದ ; ಕಳಂಕರಹಿತವಾದ : ವಿಶೇಷಂ (ಉದಯ. ೫೫). ೭. [ವೀಶೈ] ವೀರಶೈವಸಿದ್ದಾಂತದಲ್ಲಿ ಒಂದು ಬಗೆ : 
ನಿನ್ನೀ ಸಮಯಮೆ ಸಮಯಂ ವಿಶುದ್ಧಕೇವಲಬೋಧಾ (ಜನಾಲೆ. ೧೯) ; ಸಮಸ್ತಾನ್ತಃಪುರ |೫| ಶುದ್ಧ ವಿಶೇಷ ನಿರ್ವಾಣ ಎಂದು ವೀರಶೈವವು ಮೂರು ತೆಜನಾಗಿರ್ಪುದು (ಸಿದ್ಧೇವ. 
ಜಗದಳಪವಿತ್ರೀಕೃತವಿಶುದ್ಧಕುಳೆ ರಾಯನಾರಾಯಣ ಹೃ[ದಯಾ]ನಂದಪ್ರದಾಯಕಿ ೪-೯) ; ವೀರಶೈವನೆ ಕ್ರಿಯಾಭೇದದಿಂ ಸಾಮಾನ್ಮವೀರಶೈವ ವಿಶೇಷವೀರಶೈವ 
(ಎಇ 7011, ೩೫-೪೧; 1082). (ನಾ). ೪. ಪರಿಶುದ್ಧವಾದುದು : ಮಕ್ಕಳುಳ್ಳ ನಿರಾಭಾರಿವೀರಶೈವನೆಂದು ತ್ರಿವಿಧಂ (ವಿವೇಕ. ೯೪). [ಸಂ.] 


ಸಂಸಾರಿಗಳ ಪ್ರೇಮ, ವಿಶುದ್ಧವಾದ ಹಸುವಿನ ಹಾಲಿನಂಥ ಮಧುರಪ್ರೇಮ | | ವಿಶೇಷಕ (ಗು). ೧. ಪ್ರತ್ಮೇಕವಾದ ; ವಿಶಿಷ್ಟವಾದ. (ನಾ). ೨. ಪ್ರಮುಖವ್ಯಕ್ತಿ ; 
(ಬಂಕ. ೬೨). ೫. ಪವಿತ್ರನಾದ ವ್ಯಕ್ತಿ ; ಪರಿಶುದ್ಧನಾದವನು : ಸಿದ್ದರ ಮುಖ್ಯಸ್ಥ : ಆರೂಢಮದಗಜರುಮುಪಾರೂಢವಿಶೇಷಕರುಮಾಗಿ . . . 


ಸು ಗ 


ಸತತವಿಶುದ್ಧರ ಬೋಧಸಮೃದ್ಧರ . . . ನೆನೆದು ಆತ್ಮಸಿದ್ಧಿಯ ಪಡೆವೆನು |5| ಸಂಗ್ರಾಮರಂಗಕ್ಕವತರಿಸೆ (ಪಂಪಭಾ. ೧೩-೩೬ ವ). ೩. (ಗಂಧ ಇತ್ಯಾದಿಗಳಿಂದ) 
(ಭರಜ. ೧-೨). ೬. [ಯೋಗ] ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ, ಹಣೆಯ ಮೇಲೆ ಇಡುವ ತಿಲಕ ; ಬೊಟ್ಟು : ಕವಿದ ಮುಂಗುರುಳ ಕಣ್‌ ಚೆಂದುಟಿ 
ಅನಾಹತ, ವಿಶುದ್ಧ ಮತ್ತು ಆಜ್ಞಾ ಎಂಬ ಷಟ್ಟಕ್ರಗಳಲ್ಲಿ ಒಂದು; ತಮಾಲಪತ್ರವಿಶೇಷಕಾಂಕಿತಂ ಮೊಗಮದವಳದು (ಸಾನಂದ. ೪-೧೨). ೪. (ಕಾವೃಮಾ। 
ಕಂಠದಲ್ಲಿರುವ ಹದಿನಾರುಸ್ವರಗಳಿಂದ ಕೂಡಿದ ಹದಿನಾರುದಳದ ಕಾವ್ಮಪ್ರಭೇದಗಳಲ್ಲಿ ಒಂದು ; ಏಕಾನ್ವಯವುಳ್ಳ ಮೂರುಶ್ಲೋಕಗಳ 
ಪದ್ಮ : ಪ್ರಾಣಾಯಾಮವಿಧಿಗೆ . . . ವಿಶುದ್ಧ ... . ಸಹಸ್ರಾಟಿಸಮ್ಮಿತವಾಗಿಪ್ಪ ಸಮುದಾಯ : ಕಾವ್ಯದಲ್ಲಿ ಅನೇಕ ಪ್ರಭೇದಗಳುಂಟು : - ಸಂಸ್ಕೃತ, ಪ್ರಾಕೃತ 
ಪಿಂಡಾಂಡದೊಳು (ಎವೇಕ. ೧೫೧). ಸಂ.) 40| ಮತ್ತು ಅಪಬ್ರಂಶಭಾಷೆಗಳಲ್ಲಿ ರಚಿತವಾದ "ಮುಕ್ತಕ', 'ಸಂದಾನಿತಕ', “ವಿಶೇಷಕ', 
ವಿಶುದ್ಧತೆ (ನಾ). ಅತ್ಮಂತ ನೈರ್ಮಲ್ಕ. "ದರ್ಶನವಿಶುದ್ಧತೆ' ಪರಾ. “ಕಲಾಪಕ' . . . 'ಕಥಾ' ಇತ್ಮಾದಿಗಳು (ಧ್ವನ್ಮಾಲೋ. ೧೪೧). ಸಂ.) 
(ಹಂ. ವಿಶುದ್ಧತಾ। ವಿಶೇಷಗುಣ (ನಾ). ವಿಶಿಷ್ಟವಾದ ಸ್ವಭಾವಧರ್ಮ, :- ಗುಣ : ಈ ಔಷಧಿಯಲ್ಲಿ 
ಎಶುದ್ಧಿ (ನಾ). ೧. ಸಂಪೂರ್ಣ ಶುದ್ಧತೆ ; ಪರಿಶುದ್ಧತೆ. ೨. ಇ ವಿಶುದ್ಧ ೬ : | | ಕೆಲವು ವಿಶೇಷಗುಣಗಳಿವೆ (ರೂಢಿ). (ಸಂ.] 


ವಿಶುದ್ಧಿಯಲ್ಲಿ ಪ್ರಸಾದಲಿಂಗವೆನಿಸಿರ್ಪಿರಯ್ಕ (ಸಲ್ಲೀವ. ೬೪-೧೮೮). ೩. [ಜೈನ] | | ವಿಶೇಷಜ್ಞ (ನಾ). ವಿಶಿಷ್ಟವಾದ ಪಾಂಡಿತ್ಯವಿರುವವನು : ಭಾಷಾವಿದರ್ಕವಎತ್ವ 
ಅಜ್ಞಾನವು ನಾಶವಾದಾಗ ಜೀವಿಯು ಪಡೆಯುವ ಪರಿಶುದ್ಧಸ್ಥಿತಿ : |4| ವಿಶೇಷಜ್ಜರ್ನಿಕಷರಪ್ಪೊಡಪ್ಪುದು ಸಭೆಯೊಳ್‌ (ಆದಿಪು ೧-೨೧). [ಸಂ.) 
ಸ್ವಾವರಣಕ್ಷಯೋಪಶಮಜನಿತಾತ್ಮಪ್ರಸಾದಂ ವಿಶುದ್ಧಿಯೆಂಬುದಕ್ಕುಂ (ತತ್ತ್ವಪ್ರ. ೭೦. | | ವಿಶೇಷಣ (ನಾ). ೧. ವಿಭಿನ್ನತೆ ; ವೈಶಿಷ್ಟ್ಯ. ೨. ಇ ವಿಶೇಷ ೫ : 


ವಿಶೇಷಣರೂಪ 


ವಾಚ್ಯವಾಚಕ ವಿಶೇಷ್ಠ ವಿಶೇಷಣ ಲಕ್ಕಲಕ್ಷಣಪ್ರಚುರತೆ ಕಾಳಿದಾಸನುಮನೇಳಿಸಿತು | 
(ಛಂದೋಂಬು. ೧-೭); ನೆಲಸಿರ್ದ ವಿಶೇಷಣದಿಷ್ಟಲಿಂಗಮೆನಿಪುದು ವಿಶೇಷ್ಠಮದಣಿಷ್ಟ | 


ದಿನಗ್ಗಲಿಕುಂ ವಿಶೇಷಣದ ಲಿಂಗಲಕ್ಷಣಂ ದೋಷರಹಿತಮಿದು ರೂಪಕದೊಳ್‌ 
(ಶಮದ. ನ. ೧೬೭) ; ಯಾವುದಾದರೂ ಒಂದರ ಗುಣ, ರೀತಿ ಮೊದಲಾದ ವಿಶೇಷವನ್ನು 
ತಿಳಿಸುವ ಪದಕ್ಕೆ (ಅಥವಾ ಪದಗಳ ಗುಂಪಿಗೆ) ವಿಶೇಷಣವೆಂದೂ . . 
(ಮಧ್ಯಮ. ೧೦). [ಸಂ.] 

ವಿಶೇಷಣರೂಪ (ನಾ). [ವ್ಮಾಕ] ಗುಣವಾಚಕದ ಕೆಲಸ ಮಾಡುವ | 
ಶಬ್ದಸ್ವರೂಪ ; ಕಾರಕಕ್ಕಿಂತ ಭಿನ್ನವಾದ ರೂಪ : "ಚಿಕ್ಕ'ಎಂಬುದು ವಾಕ್ಕದಲ್ಲಿ ; 
ಸ್ವತಂತ್ರವಾಗಿ ಬರುವುದಿಲ್ಲ. ಅದು ಯಾವುದಾದರೂ ಒಂದು ನಾಮಪದಕ್ಕೆ ವಿಶೇಷಣವಾಗಿ | 
ಬರಬೇಕು. ಆದ ಕಾರಣ ಇದಕ್ಕೆ ವಿಶೇಷಣರೂಪವೆಂದು ಹೆಸರು (ಮಧ್ಮಮ. ೪೧). [ಸಂ.) 

ವಿಶೇಷತ್ವ (ನಾ). ವೈಶಿಷ್ಟ್ಯ ; ಹೆಚ್ಚಳ : ಗುರುಮುನೀಶ್ವರಾದಿ ವಿಶೇಷತ್ವದೊಳಂ 
ಅಸಹ್ಮವೃತ್ತಿಯೊಳಂ ಏಕವಚನಕ್ಕೆ ಬಹುವಚನಮಪ್ಪುದು (ಶಮದ. ೧೦೨ ವೃತ್ತಿ). [ಸಂ.1 


ವಿಶೇಷಧೂಪ (ನಾ). ಒಂದು ಬಗೆಯ ಮರ : ಗುಗ್ಗುಳಮರ, ಗುಗ್ಗಳ, ಚಿಟೆ, | 


ಚಿಟ್ಟುಂಬೆ, ಸಾಂಬ್ರಾಣಿಮರ, ವಿಶೇಷಧೂಪ («ಸಶ್ಮನಿ. ೨೧). 1% 

ವಿಶೇಷಭಾಷಿತ (ನಾ). ವಿಶಿಷ್ಟವಾದ ನುಡಿ ; ಉಕ್ತಿವೈಶಿಷ್ಟ, : ಮನೋನಯನೆ 
ವಲ್ಲಭನೊಳ್ಮನದೊಂದಲಂಪಿನಿಂ ನೆರೆವೆನಮೋಘಮೆಂಬುದಿದು ದಕ್ಷಿಣಮಾರ್ಗ ವಿಶೇಷ 
ಭಾಷಿತಂ (ಕವಿರಾ. ೨-೧೦೪). [ಸಂ] 

ವಿಶೇಷಾಧಿಕಾರ (ನಾ). ವಿಶಿಷ್ಟವಾದ ಅಧಿಕಾರ : ಅವರಿಗೆ ಕೆಲವು ವಿಶೇಷಾಧಿಕಾರ 
ಗಳನ್ನು ನೀಡಲಾಗಿತ್ತು (ರೂಢಿ). [ಸಂ.] 

ವಿಶೇಷಾರ್ಥ (ನಾ). ೧. ವಿಶಿಷ್ಟವಾದ ಅರ್ಥ; ಅಸಾಧಾರಣವಾದ ಅರ್ಥ. 
೨. ಅತಿಶಯವ-ವ ಧನ ; ಹೇರಳವಾದ ಐಶ್ವರ್ಯ. ೧, ೨ : ಸುಲಕ್ಷಣದ 
ಲಾಲಿತಶ್ರುತಿರಂಜನದ ವಿಶೇಷಾರ್ಥಸಂಚಿತದ ವಿಸ್ತಾರದಿಂ ಪೊಸತೆನಿಸುವ ನುತಸತ್ಕವಿ 
ಪ್ರೌಢತರಸುಪ್ತಬಂಧದಂತತಿಮನೋಹರಮೆನಿಪ ವಾಜಿಯಂ ಕಂಡು (ಚೈಮಿಭಾ. ೪-೮). 

[ಸಂ.] 

ವಿಶೇಷಾಲಂಕಾರ (ನಾ). ೧. ಹೆಚ್ಚಿನ ಅಲಂಕಾರ ; ವಿಶಿಷ್ಟವಾದ ಶೃಂಗಾರ 
ಈ ದಿನ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷಾಲಂಕಾರವಿದೆ (ರೂಢಿ). ೨. ವ ವಿಶೇಷ ೬ 
ಸಾಮಾನ್ಕಾಲಂಕಾರರೀತಿಯಿಂದ ಪೇಳಲ್ಕದಲಗೊಳು ಭೇದವೈಶಿಷ್ಟ ವಿಶೇಷವು 
ತೋರ್ದಡೆ ವಿಶೇಷಾಲಂಕಾರವೆನಿಪುದು (ಕುವಲ. ೧೪೮-೧೭). [ಸಂ.) 

ವಿಶೇಷಿಸು (ಕ್ರಿ). ೧. ಅತಿಶಯವಾಗಿ ಹೇಳು ; ವಿಶಿಷ್ಟವಾಗಿ ನಿರೂಪಿಸು : ಮಿಗೆ 
ಮನದ ಪೆಂಪುಮಂ ಕೈಮಿಗೆ ವಿಭವದ ಪೆಂಪುಮಂ ವಿಶೇಷಿಸಿ ಪೇಟಲ್‌ ಬಗೆವುದುದಾತ್ತಾ 
ಲಂಕಾರಗುಣೋದಯಂ (ಕವಎರಾ. ೩-೧೭೩) ; ಬುದ್ಧನು ಸ್ತ್ರೀಯರನ್ನು, "ಮನಾಪಾ' ಎಂದು 
ವಿಶೇಷಿಸಿದ್ದಾನೆ (ರಾಮರಾ. ೧೬). ೨. ಅತಿಶಯವಾಗು ; ವಿಶೇಷವಾಗು : ವಿಶೇಷಿಸಿ 
ಕರ್ಮಪೀಡನಂ ತಾಗುವ ವೇಳೆಯೊಳ್ಳೆಗೆದು ತಪ್ಪಿಸಿ ತನ್ನಿಮಿಷಂ ಸಮುದ್ದರಿಪ್ಪಾ 
ಗುಣಮಿಲ್ಲದಿರ್ದೊಡೆ ಭವಿತ್ವಕೆ ಭಾಕ್ತಿಕಕೇನು ಬೇದಂ (ಶತಕ. ೧೫೬-೧೯). 

[ವಿಶೇಷ # - ಇಸು] 

ವಿಶೇಷೋಕ್ತಿ (ನಾ). [ಕಾವ್ಮಮಾ] ಒಂದು ಬಗೆಯ ಅಲಂಕಾರ ; ಒಂದು 
ವಸ್ತುವಿನ ಗುಣ, ಜಾತಿ, ಕ್ರಿಯೆ ಮುಂತಾದುವುಗಳ ಗುಣಪೂರ್ಣತೆಯನ್ನು 
ಹೇಳದೆ, ಅವುಗಳಲ್ಲಿ ದೋಷವನ್ನೇ ಹೇಳಿ ವಸ್ತುವಿನ ವೈಶಿಷ್ಟ ವನ್ನು 
ಸೂಚಿಸುವುದು : ಒದವಿದ ಸಾಮಗ್ರಿಯೊಳೇಕದೇಶವೈಕಲ್ಕಮಾಗೆಯುಂ ಮತ್ತಂ 
ತತ್ಸದೃಶಫಲಸಿದ್ದಿಯಂ ತೋರ್ಪುದದು ವಿಶೇಷೋಕ್ತಿಯೆಂಬಲಂಕೃತಿಯಕ್ಕುಂ 
(ಕಾವ್ಮಾವ. ೭೫೦) ; ವಿಶೇಷೋಕ್ತಿ ಕಾರಣವು ಸಮಗ್ರವಾಗಿದ್ದರೂ ಕಾರ್ಯವು 
ಉಂಟಾಗದಿದ್ದಲ್ಲಿ ವಿಶೇಷೋಕ್ತ ಲಂಕಾರ (ಕೈಪಿಡಿ. ೨೭೮). (ಸಂ. 

ವಿಶೇಷ್ಠ (ಗು). ೧. ಮುಖ್ಯವಾದ ; ವಿಶಿಷ್ಟವಾದ. (ನಾ). ೨. [ವ್ಯಾಕ] 
ವಿಶೇಷಣದಿಂದ ವಿವರಿಸಲ್ಪಡುವ ಪದ ; ನಾಮಪದ : ಇಂತು ವಿಶೇಷ್ಮಂ 
ಕ್ರಿಯೆಯಂ ಸಂತಂ ನೋಬ್ಬುದಜ್‌ನಕ್ಕುವುದು ಸಾಪೇಕ್ಟಂ (ಕಎರಾ. ೨-೯೪) ;ವಿಶೇಷಣಮಾಗಿ 
ಕಾರಕಮೇಕವಚನದೊಳಿರ್ದೊಡಂ. . . ವಿಶೇಷ್ಠಮಪ್ಪ ಜಾತಿಗೇಕತ್ವಮಲ್ಲದೆ ಬಹುತ್ವಮಿಲ್ಲ 


ಅ 
ಅ 


೭೯೫೮ 


. ಹೆಸರು | $ 


45 


ವಿಶ್ರಮಿಸು 


(ಶಮದ. ೧೩೮ ವೃತ್ತಿ) ; ಓಂದು ವಿಶೇಷ್ಮಕ್ಕೆ ಅನೇಕ ಕಾರಕ ಕೃದಂತಗಳು ವಿಶೇಷಣಗಳಾಗಿ 
ಪ್ರಕೃತಿರೂಪದಿಂದ ಇರುವುದುಂಟು (ಕೈಪಿಡಿ. ೫೮). ಸಂ.) 
ವಿಶೇಷ್ಠಾಧೀನಲಿಂಗ (ನಾ). [ವ್ಮಾಕ] ಒಂಬತ್ತು ಬಗೆಯ ಲಿಂಗಗಳಲ್ಲಿ ಒಂದು ; 
ವಿಶೇಷ್ಠದ ಲಿಂಗಕ್ಕೆ ಅನುಸಾರವಾಗಿರುವ ಲಿಂಗ ; ವಾಚ್ಮಲಿಂಗ : ಕನ್ನಡದೊಳ್‌ 
ಪಿರಿದುಂ ಸ್ತ್ರೀಲಿಂಗಮೆಂದುಂ . ತ್ರಿವಿಧಲಿಂಗಮೆಂದುಂ, ವಿಶೇಷ್ಠಾಧೀನಲಿಂಗ 
ಮೆಂದುಂ, ಅವ್ಯಯಲಿಂಗಮೆಂದುಂ - ಲಿಂಗಮೊಂಬತ್ತು ತೆಜಿಂ (ಶಮದ. ೮೮ ವೃತ್ತಿ). 
[ಸಂ.] 
ವಿಶೋಕ (ಗು). ೧. ಚಿಂತೆಯಿಂದ ದೂರವಾದ ; ದುಃಖವಿಲ್ಲದ. (ನಾ). 
೨. ದುಃಖವಿಲ್ಲದಿರುವಿಕೆ ; ಸಂತೋಷ : ಆ ಕ್ಷಣದಲ್ಲಿ ""ಅಪಹತಪಾಪ್ಮಾ ವರಜಃ 
ವಿಮೃತ್ಯು: ವಿಶೋಕಃ . . . ಸತ್ಮಸಂಕಲ್ಪಃ'' ಎಂಬ ಶ್ರುತಿಯಲ್ಲಿ ಹೇಳಲ್ಪಟ್ಟ ಸ್ವಾಭಾವಿಕ 
ಗುಣಾಷ್ಟಕಗಳು ಆವಿರ್ಭವಿಸುವುವು (ಒಂದಸಾ. ೨೬೪). ೩. ಚಿಂತೆಯಿಂದ ದೂರ 
ವಾದವನು ; ಸುಖಿ : ನೂಕಿ ಮುಂದಲೆವಿಡಿದು ತೊತ್ತಿರೊಳಾಕೆಯನು ಕುಳ್ಳಿರಿಸಿದಂದು 
ವಿಶೋಕನಹೆನು (ಕುವ್ಮಾಸ. ೧೨-೬೬). [ಸಂ.) 
ವಿಶೋಧಿ (ನಾ). ಶುಚಿತ್ವ ; ಶೌಚಗುಣ : ಈ ಕಣ್‌ ಕರ್ಚೆ ಪೋಗದೀ ಕೆಯ್ನಾರೊಳ್‌ 
ತೊಳೆವೊಡದಂ ಜಿನಪತಿಮತಸಳಿಳಂ ತೊಳೆಗುಂ  ವಿಶೋಧಿ ತೊಳೆಗುಂ 
(ಶಾಂತಿಪು. ೪-೭೯) ; ನಿರಂತರವಿಶೋಧಿ ಕೂಡಿರೆ ಚತುರ್ವಿಧಾರಾಧನಾಪುರಸ್ಸರತೆಯಿಂ 
` ಸಮಾಧಿವಿಧಿಗೇಂ ಮನಂದಂದಳೋ (ಸುಕುಮಾ. ೯-೧೫). ([ಸಂ. ವಿಶೋಧಿನ್‌] 
| ವಿಶೋಧ್ಯ (ಗು). ೧. ಶುದ್ಧಗೊಳಿಸತಕ್ಕ ; ನಿರ್ಮಲಗೊಳಿಸುವ. (ನಾ). 
೨. ಸಾಲ ; ಯಣ. ೩. [ಗಣಿತ] ಕಳೆಯುವುದು ; ವ್ಯವಕಲನ : ರಜತಂ... 
ವಿಶೋಧ್ಯಂ, ತೃಜಿಸು , ಕಳೆ - ಇಂತಿನಿತುಂ ಕಳೆವುದಕ್ಕೆ ಪೆಸರು (ವ್ಯವಹಾ. ೧೧-೨೧). 
[ಸಂ.1 
ವಿಶ್ರಂಭ (ನಾ). ೧. ನಂಬಿಕೆ ; ವಿಶ್ವಾಸ : ""ವಿಶ್ರಂಭಮೆನಲು ವಿಶ್ವಾಸಮಕ್ಕುಂ'' 
(ಮಂಗರಾ. ೧೩೫-೩೮). ೨. ಸಲುಗೆ ; ಸದರ. ೩. ಕುಶಲಪ್ರಶ್ನೆ ; ಯೋಗಕ್ಷೇಮ 
ವಿಚಾರಣೆ. (ಸಂ. ` 
25| ವಿಶ್ರಬ್ಧ (ಗು). ೧. ನಂಬಿಕೆಯುಳ್ಳ ;ವಿಶ್ವಾಸಯೋಗ್ಯವಾದ. ೨. ನೆಮ್ಮದಿಯಿಂದ 
ಕೂಡಿರುವ. ೩. ಪ್ರೀತಿಯುಳ್ಳ. ೪. ಹೆದರಿಕೆಯಿಲ್ಲದ ; ನಿರ್ಭೀತ. (ಸಂ. 
ವಶ್ರಮ (ನಾ). ೧. ಶ್ರಮಪರಿಹಾರ. ೨. ವಿರಾಮ; ವಿಶ್ರಾಂತಿ. ೩. ನೆಲೆ ; 
ಸ್ಥಾನ : ಶ್ರೀತರಿಟ್ಟದಾಯಿ ಸನ್ಮಾನದ ವಿಶ್ರಮಂ ದಯೆಯ ಕಾಳ್ಬುರಮದು 
(ಎಕ. ೪॥ (5), ಶಿಕಾರಿ. ೩೪೨-೩೯ ಚರಿತಚತುರಾಶ್ರಮತಪೋನಿಷ್ಕರಿಗೆ 
ಎಶ್ರಮವೈಭವಾದೃಶದರುಶನವು ನಮಗೆಂದು ನುಡಿದರು ರೋಮಹರ್ಷಣಿಯ 
(ಕುವ್ಮಾಆ.೨-೨). ೪. [ಛಂದ] ಪದ್ಮವನ್ನು ಓದುವಾಗ ಉಸಿರನ್ನು ನಿಲ್ಲಿಸಬಹು 
ದಾದ ಎಡೆ ;ಉಸಿರ್ದಾಣ : ಕ್ಷೋಣೀವಾಯುದಿನೇಶನೀಶ್ವರಂ ಬಾಣಸ್ತಾನದೊಳಾಗೆ 
ವಿಶ್ರಮಂ (ಛಂದೋಂಬು. ೨-೧೧೨). [ಸಂ.) 
| ವಿಶ್ರಮಂದಳೆ (ಕ್ರಿ). ವಿಶ್ರಾಂತಿಯಿಂದಿರು ; ಬಿಡುವನ್ನು ಹೊಂದು : ನೆಮ್ಮದಿವೆತ್ತು 
ಮಿಶ್ರಮಂದಳಿಗೆ ಮದೀಯ ಚಾಪಂ (ಶಾಕುಂತ. ೨೩-೪೧). (ವಿಶ್ರಮ *- ತಳಿ | 
| ವಿಶ್ರಮಣ (ನಾ). ೧. ವ ವಿಶ್ರಮ ೧ : ವಿಪುಲಪುಲಿನತಲಂಗಳೇ ವಿಶ್ರಮಣ 
| ಭೂಮಿಗಳಾಗೆಯುಂ (ಆದಿಪು ೪-೫೨ ಮ. ೨. ನ ವಿಶ್ರಮ ೩ : ಮಾರುತಭಾನುಯುಗ್ಮ 
ಗಣಂಗಳಿಂ ಪರದೊಳೊಪ್ಪೆ ಹಿಮಾಂಶುಶೇಖರನಿರ್ದು ವಿಶ್ರಮಣಂ ದಿಶಾಕರಿಯೊಳಾಗಿರೆ 
(ಛಂದೋಂಬು. ೨-೧೭೧). ([ಸಂ.] 
| ವಿಶ್ರಮವನ (ನಾ). ವಿಶ್ರಾಂತಿಗಾಗಿ ಇರುವ ಉದ್ಯಾನ : ಸದ್ವನಜವನಮೆಮಗೆ 
ವಿಶ್ರಮವನಮಕ್ಕೆ (ಆದಿಪು. ೧-೧೦). [ಸಂ.] 
ವಿಶ್ರಮಿಸು (ಕ್ರಿ). ೧. ವಿಶ್ರಾಂತಿಯನ್ನು ಪಡೆ ; ವಿರಾಮವನ್ನು ಹೊಂದು : 
ಭರತೇಶ್ವರಂ . . . ಕುಸುಮದೆಸಟ ಮಿಸುಗುವ ಪೊಸದಳಿಂಬದ ಮೇಗೆ ಕಿಟಿದು ಬೇಗಂ 
ವಿಶ್ರಮಿಸಿ (ಆದಿಪು. ೧೧-೭೩ ವ); ಇಳೆಯ ಚಿಂತೆಯೊಳಾಡಿದವನೀಶ ತನ್ನಾತ್ಮನೊಳು ನಿಂದು 
ವಿಶ್ರಮಿಸಿದನು (ಭರಚ. ೭೭-೩೫) ; ಅನುಕೂಲವಿದ್ದವರು ತಮ್ಮ ತಮ್ಮ ಮನೆಗಳಲ್ಲಿ 
ವಿಶ್ರಮಿಸುತ್ತಿದ್ದರು (ಕೂತಕಾ. ೧). ೨. ನೆಲೆಗೊಳ್ಳು ; ನೆಲಸು 


10 
15 
20 

| 
| ; ಸು. 1050) ; 
ಚ್ಟ 


35 


ವಿಶ್ರಾಂತ ೭೯೫೯ ವಿಶ್ಲೇಷಿಸು 


ಕುಮುದರಜಂಗಳೊಳ್ಳೊರೆದು ವಾಃಕಣಜಾಲಮನಾಂತು ಕೂಡೆ ವಿಶ್ರಮಿಸಿ. . . i} ದ್ವಯಂಗಳ್‌ ತಾಮೆತ್ತಂ ಚೆಲ್ಪಾಗೆ ಶೈಲಂಗಳೊಳ್‌ ವಿಶ್ರಾಮಂ ನಿಲ್ಲಂದಕ್ಕುಮಾ 
ಮಾರುತನೊಯ್ಯನೊಯ್ಕನೆ ಬಂದು ತೀಡಿದತ್ತು (ಕಾದಂಪೂ. ೬೩೩) ; ಸುತ್ತಿ ಸುಳಿದಾಡಿ ನಾಕಿಯಿಂದಂ . . . ಶಾಲಿನೀನಾಮವೃತ್ತಂ (ಛಂದೋಂಬು. ೨-೧೨೧). (ಸಂ.] 
ಬಳಲ್ಲು ಸರಿತ್ಸುಧಾಂಶುಗಳ್‌ ಪುದಿದ ತದೀಯ ಮೌಳಿಯೊಳೆ ವಿಶ್ರಮಿಸಿರ್ದುದು ದೃಷ್ಟ | ; ವಿಶ್ರಾಮದೇಶ (ನಾ). ವಿರಮಿಸುವ ಸ್ಹಳ : ವಾಗ್ದೇವ್ಕಾವಾಸಂ ವಿವೇಕೋನ್ನತಜಲನಿಧಿ 


ಪಾರ್ಥನಾ (ಶಬಶಂ. ೫-೧೫). ೩. ಅಲುಗಾಡದೆ ಇರು ; ಸ್ತಬ್ದವಾಗಿರು : ನಿರ್ದ ಸಂಸಾರವಿಶ್ರಾಮದೇಶಂ (ಗಿರಿಕ. ೧-೧೬). (ಸಂ. 
ಕೊರಲ್‌ ಮರಲ್ಲು ಮಡಿದೂಲ್‌ದ ಮುಂದಣ ಕಾಲ್ಲಳ್‌ . . . ಆಲಿಸುತ್ತೆ ವಿಶ್ರಮಿಸುವ | 5 | ವಿಶ್ರಾವ (ಗು). ೧. ಹರಿಯುವ ; ಪ್ರವಹಿಸುವ. (ನಾ). ೨. ಹೆಸರುವಾಸಿ ; 
ಕರ್ಣಮುಳ್ಮಗುಳ್ಹ ಕಣ್‌ (ಲೀಲಾವ. ೬-೪೭) ; ಮುಂಜಾವಿನ ಈ ತಂಗಾಳಿಯಿಂದ ಪ್ರಖ್ಯಾತಿ : ""ವಿಶ್ರಾವ; ಪ್ರತಿಖ್ಶಾತಿಃ - ೨ ಅಧಿಕವಾದ ಪ್ರಸಿದ್ಧಿ, ಹೆಚ್ಚಾದ ಹೆಸರುವಾಸಿ'' 
ಕಣ್ಣುಗಳು ತಾವಾಗಿಯೇ ವಿಶ್ರಮಿಸಹತ್ತಿವೆ (ಉದವೈ. ೩೨). (ವಿಶ್ರಮ *- - ಇಸು) (ಸಿದ್ಧಾಂತಿ. ೩೬೫). ([ಸಂ.) 

ವಿಶ್ರಾಂತ (ಗು). ೧. ವಿಶ್ರಾಂತಿಯನ್ನು ಹೊಂದಿದ ; ವಿರಮಿಸಿದ : ಸೀಮಂತ | ವಿಶ್ರುತ (ಗು). ೧. ಪ್ರಖ್ಮಾತಿ ಹೊಂದಿದ ; ಪ್ರಸಿದ್ಧವಾದ : ಅದೊರ್ಮೆ 
ಸಿಂದೂರದ ಏರಚನೆಯಂ ಕೂಡೆ ಮಾಡುತ್ತುಮಿರ್ದುಂ ಭರತೇಶಂ ತತ್ತಟೀನಂದನ ; | ವರವೀರವಿಶ್ರುತ ಕಥಾಪುರಾಣಂಗಳಿ೧. . . ಕಳೆವನಿಂತು ಪೊಲ್ತಂ ನೃಪಂ (ಕಾದಂಪೂ. ೨೨) : 
ವಿಟಪಿತಟಚ್ಛಾಯ ಎಶ್ರಾಂತಸ್ಕೆನ್ಶಂ (ಅದಪು . ೧೧ ೧೫೧) ; ಅಂತತಿ ಮನೋಹರಮಾದ [so] ವಿಶ್ರುತವರಗುಣಗಣಧಾಮಂ (ಹಬ್ಮುರ. ೨-೨). (ನಾ). ೨. ಪ್ರಸಿದ್ಧನಾದವನು ; 
ವಾಹಿನೀವಿಕಟದೆ೧೪ಳ್‌ ವಿಶ್ರಾಂತಕಟಕನಾಗಿರ್ಪದುಂ (ಚಂದ್ರಸು ೧೦-೫೪ ವ). ೨. ನಿರ್ದಿಷ್ಟ ಕೀರ್ತಿವಂತ : ಮಂತ್ರಿಸಂದೋಹವಿಶ್ರುತನುಮಪ್ಪ ಬಹುಶ್ರುತನೆಂಬ ಮಂತ್ರಿಯಿಂತೆಂದಂ 
ಕಾಣದ ನೌಕರಿ ಅಥವಾ ಸೇವೆಯಿಂದ ಮುಕ್ತಗೊಂಡ, :- ನಿವೃತ್ತಿಯಾದ : | (ಶಾಂತಿಪು. ೨-೬೬ ವ) ; ಶ್ರೀವರನಿಂದ್ರಾದಿಮುನಿಗಳಿಂ ವಿಶ್ರುತನೈೆ (ಜಗವ. ೧೭-೨೬). [ಸಂ.] 


ಭಾರತ ಸೈನ್ಮದ ವರಿಷ್ಠಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಶ್ರೀಯುತರು ಈಗ ವಿಶ್ರಾಂತಜೀವನ | | ವಿಶ್ಲಥ (ಗು). ಸಡಿಲಗೊಂಡ ; ಅಳ್ಳಕವಾದ : ಜವಮುಬೌದೊಂದು ಸೋಗೆನವಿಲೊ 
ನಡಸುತ್ತಿದ್ದಾರೆ (ಗೂ) ೩. ವಿಸ್ತರಿಸಿದ :ಚಾಚಿಕೊಂಡಿರುವ : ಹರಿಗಂ ಕರ್ಣಾಂತ | ಯ್ಕನೆ ಕರ್ಕಡೆಗಾಸಿಯಾಗಿ ಪಾಜುವುದುಮಿದೆನ್ನ ನಲ್ಲಳ ರತಿಶ್ರಮವಿಶ್ಲಥಕೇಶಪಾಶದೊಳ್‌ 
ವಿಶ್ರಾಂತಲೋಚನನಾ  ಲೋಚನೆಗೋಚರಂಬರೆಗಮೊಲ್ಲಾ ಕನ್ನೆಯಂ ನೋಡಿದಂ |15|, ಸವಸವನಾಗಿ ತೋಲೌದಪುದೆಂಬುದೆ ಕಾರಣದಿಂದದಂ ಗುಣಾರ್ಣವನಿಡಲೊಲ್ಲನಿಲ್ಲ 


(ಪಂಪಭಾ. ೪-೪೨. (ನಾ). ೪, ಎ ವಿಶ್ರಮ ೩. : ಆ ವಿಶ್ರಾಂತಂ ನಿಲ್ಕುಂ (ಪಂಪಭಾ. ೫-೫೧) : ಐರಾವತಗಜಕುಂಭಸ್ತಾರಣ ವಿಶ್ಲಥವಿಕಾಸಿಕೇಯೂರಂ ಕೇಯೂರ 
ದಶಮದೆಡೆಯೊಳ್‌ (ಛಂದೋಂಬು. ೨-೧೬೩). 1ಸಂ.) ದೊಳೊರಸೆ (ಶಾಂತಿಪು. ೫-೧೫೩) ; ಆಸಾರಲಕ್ಷ್ಮೀಪ್ರಕಟಾಂಭೋದಾವಳೀವಿಶ್ಚಥಕಬರಿ 
ವಿಶ್ರಾಂತಿ (ನಾ). ೧. ಶ್ರಮಪರಿಹಾರ : ಕಂಡರ್‌ . . . ಸ್ವಾಂತಸುಖಮಂ ಪಡೆವ | | ಭರಸ್ರಂಸಿದಾಮಂ . . . ತಟಿನ್ಮಾಲೆ ಚೆಲ್ವಾದುದು (ಚಂದ್ರಪು. ೪-೩೬). (ಸಂ.] 
ಪೌರನಾರಿಯರ ವಿಶ್ರಾಂತಿಗಮರಿದ ರನ್ನವಾಸಅ*ಗಳಿಂದೆ . . . ಮನೋಹರಮಾದ | | ವಿಶ್ಲಿಷ್ಟ (ನಾ). [ನಾಟ್ಕ] ದೇಶೀಯ ಭೌಮಚಾರಿಗಳಲ್ಲಿ ಒಂದು; 
ಗಿರಿಯೊಂದನು (ಚೈಮಿಭಾ. ೩-೧೩) . ೨. ವಿರಾಮ ; ಬಿಡುವು : ಇಡೀ ವಿಶ್ವವೇ |20| P ""ಪಾರ್ಷ್ಲಿವಿದ್ಧಸ್ಥಾನಕದಲ್ಲಿ . . . ನಿಂತುಕೊಂಡು ಕಾಲನ್ನು ಬಿಡಿಸಿ 
ಕಾರ್ಯನಿಮಗ್ನವಾಗಿದೆ. ಅರೆಕ್ಷಣವೂ ವಿಶ್ರಾಂತಿಯೆನ್ನುವದಿಲ್ಲ (ಧರ್ಮಸಾ. ೧೩೧). ಮುಂದಕ್ಕೆ ನಡೆದು ಅಡಿಗಳು ಅದೇ ಮುಖವಾಗಿರುವಂತೆಯೇ ಹಿಂದಕ್ಕೆ 
೩. ನೆಲೆ : ಗುರುದಯಾಸಂಪದದಿ ವರ್ಧಿಸಿ ಗುರುಜಠರ ವಿಶ್ರಾಂತಿಯಲಿ ತದ್ದುರುವೆ ನಡೆಯುವುದು'' (ಲಾಸ್ಕರಂ. ೩೨೧ ಗದ್ಮಾನುವಾದ) : ರಥಚಕ್ರ . . . ವಿಶ್ಲಿಷ್ಟ. . . 
ತಾನಾಗಿ ಬೆರಸಿದನು ಶಿವಲಿಂಗತತ್ವದೊಳು (ಬಸಪು ೬೧-೬೭) ; ನಾನಾರೂಪಿನ ಪ್ರಜ್ವಲಾಕಾರ ಸಮಸ್ಪಲಿತ - ಈ ಮೂವತ್ತೈದು ದೇಶೀಯಸಂಬಂಧದ ಭೌಮಚಾರಿಗಳು 
ಏನೇನೂ ಇಲ್ಲದ ಠಾವಿನಲ್ಲಿ ವಿಶ್ರಾಂತಿಯನೆಯ್ದಿರೆ ನಾನು ಸ್ವಯಂಭುವಾದೆನು ಕಾಣಾ (ಲಾಸ್ಮರಂ. ೬-೧೩ ವ). |ಸಂ.1 


(ಸಿದ್ದೇವ. ೧೪೮-೪೪೦) ೪. ಉದ್ಯೋಗದಿಂದ ಹೊಂದುವ ನಿವೃತ್ತಿ : ನಮಗೆ |25| ವಿಶ್ಲೇಷ (ನಾ). ೧. ಬೇರೆಯಾದುದು ; ಪ್ರತ್ಮೇಕಗೊಂಡುದು ; ವಿಭಜಿಸಲ್ಪ 
ಸಂಗೀತ ಕಲಿಸುತ್ತಿದ್ದ ಉಪಾಭ್ಯಾಯರು ಈಗ ವಿಶ್ರಾಂತಿ ಹೊಂದಿದ್ದಾರೆ (ರೂಢಿ). ಟ್ಟುದು : ಐ ಅ ಗಳು ಬಿಡಿಯಾಗಿದ್ದಾಗ ಳ - ರ ಗಳಾಗಿ ಪರಿಣಮಿಸಿದವು ; ಒತ್ತಿ 
೫. = ವಿಶ್ರಮ : ವನಂ ಧಾತ್ರೀಚಕ್ರಂ ಸುರಪಪವನಂ ಶೀತಕರನಬ್ದನಾಭಂ | ನಲ್ಲಿದ್ದಾಗ ವಿಶ್ಲೇಷವಾದುವು ; ಇಲ್ಲಿ ಮುಂದಿನ ವೃಂಜನರೂಪಕ್ಕೆ ತಿರುಗಿದವು 
ಭೂತೇಶಂ ನೆಲಸಿ ನಿಲೆ ವಿಶ್ರಾಂತಿಯವಟೊಳ್‌ ಮನಂಗೊಂಡಾಜ'ಂಬೀಯೆಡೆಯೊಳಿಗೆ | (ದ್ರಾಎಎ ೩೩೦). ೨. ಅಗಲಿಕೆ ; ವಿಯೋಗ : ಪ್ರಣಯಿನೀವಿಯೋಗಪರಿಭವಾನಲದಹ್ಮ 
ಕರ್ಣಾಮೃತರಸಂ "ಛಂದೋಂಬು. ೨-೧೬೬). |ಸಂ.] | ಮಾನಮಾನಸನಪ್ಪ ಶ್ರೀವಿಜಯನುಮಂ ಭಂಗಿಸಿ ವಿಶ್ಲೇಷೋಪತಾಪಾಂತಸ,ಪೃಮಾನ 
ವಿಶ್ರಾಂತಿಗೃಹ (ನಾ). ಪ್ರಯಾಣಿಕರು ದಣಿವಾರಿಸಿಕೊಳ್ಳುವುದಕ್ಕಾಗಿ ಕಟ್ಟಿರುವ | ಹೃದಯನಪ್ಸಕಲಂಕಾಚಾರಸಾರನುಮಂ ಲೋಕಜ್ಞತಾದಿ ಮೃದುವಚನರಚನೆಗಳಿಂದಮಾಜ* 
ಮನೆ ; ತಂಗುಮನೆ ` ಎವರ್‌ಗ್ರೀನ್‌ ಹೋಟೆಲು ಜನಸಾಮಾನ್ಯರ ವಿಶ್ರಾಂತಿಗೃಹವಲ್ಲ : ನುಡಿದು (ಶಾಂಕಿಪು.೬-೩೬ವ).೩. [ಕಾವ್ಯಮಾ)] ಕಾವ್ಯದ ಹದಿನೆಂಟು ದೋಷಗಳಲ್ಲಿ 
(ಒಂಟಿದ. ೧) : ಅನ್ನಗತ್ರವನ್ನೋ ವಿಶ್ರಾಂತಿಗೃಹವನ್ನೋ ನಿರ್ಮಿಸುವುದಕ್ಕಾಗಲಿ ಏನಾದರೂ ಒಂದು ; ಕೂಡಿರಬೇಕಾದ ಪದಗಳನ್ನು ಬಿಡಿಸಿ ಬರೆದಿರುವುದು ; ವಿಸಂಧಿ : 
ಸಹಾಯ ಬೇಡಬಂದರೆ, ಅವರಿಗೂ ಇದೇ ಉತ್ತರ ಸಿದ್ದವಾಗಿದುತ್ತಿತ್ತು (ಹೇಮಕೂ ೧೩ ಅಸದರ್ಥಂ . . . ದುಸ್ಪಂಧಿ ವಿಶ್ಲೇಷ ನಷ್ಟಸಮಾಸಂ ನಯನಾಶ ರೀತಿವಿಫಲಂ . . . 
(70.1 
ಎಶ್ರಾಂತಿಪದ (ನಾ). ನೆಲಸುವ ಸ್ತಳ ; ನೆಲೆ : ಸಮಸ್ತಸಾಮಂತಕಿರೀಟಕೋಟಿ 


ಗಳೂಳಾತಪವಾರಣಶೂನ್ಮದೆನ್ನಎಶ್ರಾಂತಿಚದಂಗ ಆ ೧೪್‌ ನೆಲಸೆ ಸೈನ್ಮರಜೋರುಣಕಾಂತಿ 


30 


» 


| 

I 

| ಇನಿತುಂ ದೋಷಂಗಳಷ್ಟಾದಶಂ (ಛಂದೋಂಬು. ೧-೪೬ ಅಡಿಪರ್ದ). ೪. (ನಾಟ್ಕ! 
35] ಕರನ್ಮಾಸಗಳಲ್ಲಿ ಒಂದು : ಮಾನಿತ ವಿಶ್ಲೇಷಂ . . . ತರ್ಜನಾಖ್ಯಂಗಳಿಂದೆ 

|, ತೋಜುವ ಭೇದಂ. . . ಇಪ್ಪತ್ತೆಂಬ ಭಾವದಿಂ ರಂಜಿಸುಗುಂ (ಲಾಸ್ಕರಂ. ೪-೧೧). (೫೦.] 

| 

| ವಿಶ್ಲೇಷಣ (ನಾ). ವಿಂಗಡಿಸುವಿಕೆ ; ವಿಭಜನೆ : ಪೃಥಕ್ಕರಣ : ಭೂತಕನ್ನಡಿಯಲ್ಲಿ 

| ಸೂರ್ಯಕಿರಣಗಳ ವಿಶ್ಲೇಷಣ(೧೭ಂmpಂsition )ವಾಗುವುದರಿಂದ ವರ್ಣಾಂತರ 

[| 

| ಗಳಾಗುವುದನ್ನು ತಪ್ಪಿಸಲು ಏನು ಮಾಡಬೇಕೆಂದು ಅವನು ಚಂತಿಸತೊಡೆಗಿದನು 

| 

| 

| 

| 

|| 


ದಾಜಿಗಳ್‌ (ಶಖತಿಪು ೧೧-೪೧) ಸಂ. 
ವಿಶ್ರಾಣನ (ನಾ) ೧. ನೀಡುವಿಕೆ : ದಾನ : 'ಶ್ರಾಣನವಿನೋದ' ಪರಾ. 


| 
I 
| 
[| 
| 
| 
| 
೨. ದಾನ ಮಾಡುವವನು ;ದಾನಿ :ಎದೃಜ್ಜನ: :5:ಪುರೆ ಬಾಪೆಂದೆತ್ತಿಕೆಂಂಡಾಡುವ | 
| 
| 
| 
I 


ಎವಿಧಕಳಾಪೌಡಿ]ವಂದಿಬ್ರಜಂ ಕಂಡಿರದಿಷ್ಟಾರ್ಥಂಗಳಂ ಕೊಂಡ!ಡ)ರೆ ಪೊಗಳ್ನೆ |4| (ಎಚ್ಹಾಕ. ೪೮). (ಸಂ. 

ವಿಕ್ರಾಣನಂ ಏಶ್ವ।ವಂದ್ಮಂ।ಚರಿತಂ ತಾನಾಗಲೇನುಂನತಿವಡೆದನೊ ಲಕ್ಷ್ಮೀಧರಾಮಾತ್ಮ | 1 ವಿಶ್ಲೇಷಣೆ (ನಾ). ೧. ಎ ವಿಶ್ಲೇಷಣ. ೨. ಸಾರವನ್ನು ಗಹಿ: ಮಾಡುವ 

ವಪರ್ಯ್ಮಂ (ಪಣ. 19, ೨೬೭೧೯೪ : 140) |ಸಂ.] ವಿವರಣೆ : ಈ ಕಥೆಗಳ ವಿಶ್ಲೇಷಣೆ ಸುಲಭವಾಗಿ ಹಿಡಿತಕೆ ಸಿಗುವಂಥದಲ್ಲ 
ವಿಶ್ರಾಣನವಿನೋದ (ನಾ). ದಾನಮಾಡುವ ವಿಲಾಸ, -- ವಿನೋದ : ಅಂತು (ಹೊಸಕ್ತಿ. ೨೯೩1. (ಸಂ. ವಿಶ್ಲೇಷಣ) 

ಸಕಲಬನಪ್ರೀಣನಪ್ರದಮಂ ವಿಶ್ರಾಣನವಿನೋದ್‌ಮಂ ತೀರ್ಚ . . . ಪುರಮಂ ಪುಗುನಲ್ಲಿ : | ವಿಶ್ಲೇಷಿಸು (ಕ್ರಿ). ವಿಂಗಡಿಸು ; ವಿಭಜಿಸು ; ಪೃಥಕ್ಕರಿಸು : ಗಸಾಯನಶಾಸ್ತ್ರಜ್ಞರು 

(ಚಿಂದ್ರಪ :-೧%೩ ವ). 1ಸಂ.) ls ಈ ಎಣ್ಣೆಯಿಂದ ಯಿತೈೆಲ್‌ಎಸ್ಟರ್‌ಗಳೆಂಬ ಕೆಲವು ಸತ್ವಗಳನ್ನು ವಿಶ್ಲೇಷಿಸಿ ಬೇರೆ 


ವಿಶ್ರಾಮ (ನಾ). ೧. ಎವಿಶ್ರಮಣ. ೨. ವ ವಿಶ್ರಮ ೩ : ಭೂಮಿವ್ಕೋಮದ್ವಂದ್ಟರುದ್ರ | | ಯಾಗಿಸಿದ್ದಾರೆ (ಹಸುಷೊ. ೫). [ವಿಶ್ಲೇಷಣ + - ಇಸು] 


ವಿಶ್ವ 


ವಿಶ್ವ (ಗು). ೧. ಸಕಲ ; ಸಮಸ್ತ ; ಎಲ್ಲ : ವಿಶ್ವದಿ(ಗ್ವಾ ಪ್ರ] ಯಶೋವಿಳಾಸಿನಿಗೆ | 
ವಲ್ಲಭನಾಗು (ಪಂಪಭಾ. ೧-೧೪೯). (ನಾ). ೨. ಜಗತ್ತು ; ಲೋಕ ; ಪ್ರಪಂಚ : 
ವಿಶ್ವವಿನುತಂ ಪಾದಂ . . . ಆಗಿರೆ ಪೆಂಪಚ್ಚರಿಯಾದ ದೇವಗಣಪಂ ರಶ್ಷಿಕ್ಕೆ 
ಭೂಚಕ್ರಮಂ (ಜಗ. ೧-೫) ;ವಿಶ್ವಭೂತಪ್ರಕರ ದಣಿದುದು ಧರ್ಮಪುತ್ರನ ರಾಜಸೂಯದಲಿ | | 

I 
(ಕುವ್ಮಾಸ. ೭ ಸೂಚನೆ) ; ವಿಶ್ವದ ಸಮಸ್ತ ಬೌದ್ದಿಕವ್ಮಾಪಾರಗಳಿಗೆಲ್ಲ ಮನುಷ್ಯನೇ ಕೇಂದ್ರ |7| 
ಬಿಂದು (ಗ್ರಂಥಾಲ. ೧). ೩. ವಿಷ್ಣು : ಎಡೆವಿಡದೆ ಹರಿ ವಿಶ್ವನೆಂದುಗ್ವಡಿಪನಲ್ಲದೆ | 1 
ನಿಶ್ವವಲ್ಲಭನುಡುಪಖಂಡಶಿಖಂಡನೊರ್ಬನೆಯೆಂದುಸುರಲೊಲ್ಲ (ಬಸಪು. ೫೭-೨೬) ; | 
ವಿಶ್ವ ನಿನ್ನಯ ಮಾಯೆ ನಿರ್ಮಲ (ಕುವ್ಮಾಭೀ. ೩-೮೬). ೪. ದೇವತೆಗಳಲ್ಲಿ ಒಂದು | | 
ಪಂಗಡ ;ಐಧರ್ಮನೆಂಬತಪಸ್ಟಿಗೂದಕ್ಷ ಪುತ್ರಿಯಾದ ವಿಶ್ವಾ ಎಂಬುವಳಿಗೂ | | 
ಜನಿಸಿದ ಕ್ರತು, ದಕ್ಷ, ವಸು, ಸತ್ಯ, ಕಾಲ, ಕಾವ್ಯ, ಶುಚಿ, ರುಚಿ, ಪುರೂರವ |1 0| 
ಮತ್ತು ಆರ್ದ್ರವ ಎಂಬ ಈ ಹತ್ತು ಮಂದಿ ದೇವತೆಗಳನ್ನು ಶ್ರಾದ್ಧ | | 
| 

ಎ 

| 

t 

| 

\ 


ಮತ್ತು ವೈಶ್ವದೇವವಿಧಿಗಳಲ್ಲಿ ಪೂಜಿಸುತ್ತಾರೆ. ೫. ಒಣಶುಂಠಿ : | 
ಅಲ್ಲ. ೬. ದೇವಾಲಯದ ಶಿಖರ ಅಥವಾ ಅಲಂಕಾರದ ರಚನೆಯುಳ್ಳ 
ಬಾಗಿಲು : "ಲೋಕದಿ ಗೋಪುರ ಶುಂಠಿ ಸಮಸ್ತದಿ ನಾಲ್ಕುಂ ವಿಶ್ವಶಬ್ದಮೆನಿಕ್ಕುಂ 
ಜಗದೊಳ್‌'' (ನಾನಾಕಂ. ೧೨೨) ;""ಜಗಮುಂ ಶುಂಠಿಯದಭ್ರ ಗೋಪುರಮಿವುಂ ವಿಶ್ವಾಖ್ಕಂ'' | 15 
(ನಾನಾರ. ೯೬). ೬. ಪ್ರಾಣವಾಯುಗಳಲ್ಲಿ ಒಂದು ; ಕೈ ಕಾಲುಗಳ ಚಲನೆಗೆ 
ಕಾರಣವಾದ ಒಂದು ವಾಯು : "“ಕೈಕಾಲ ಗತಿಯಲ್ಲಿಹುದು ವಿಶ್ವವಕ್ಕು'' 
(ಮಂಗರಾ. ೧೬-೧೩). ೮. ವಿಶ್ವ, ತೈಜಸ ಮತ್ತು ಪ್ರಾಜ್ಞವೆಂಬ ತ್ರಿವಿಧಜೀವಗಳಲ್ಲಿ | 
ಒಂದು ; ""ಸ್ಮೂಲಶರೀರದಲ್ಲಿರುವ ಜೀವನಿಗೆ ವಿಶ್ವನೆಂದೂ, | 
ಜೀವಾತ್ಮನೆಂದೂ 'ಹೇಳುವರು'' (ವಾಲ. ೪): ವಿಶ್ವ ತೈಜಸ ಪ್ರಾಜ್ಞವೆಂಬ | 20| 
ಜೀವತ್ರಯವಿಡಿದ ಸ್ಥೂಲ ಸೂಕ್ಶ್ಮ ಕಾರಣತನುವಿನ ಸುಬುದ್ಧಿ ಸುಮನ ಹ 
ಹಸ್ತದಿಂ . . ಭಾವಾರ್ಪಣದಿಂದರ್ಪಿಸಿಕೊಂಬ (ಆದವ. ಮು. ೧೨೬-೨೨೦) ; | 
ಎಧದವಸ್ಥೆಯಲಿ ಹೊಳೆಯುವ ಜೀವನೆನಿಸುವ ವಿಶ್ವತೈಜಸನೋವಿ ಐ) | | 
ಪೆಸರನು ತಳೆದು ತೋಟುವನು (ಅಮೃತ. ೯-೧೨). ೯. [ಗಣಿತ] ಹದಿಮೂರು ಎಂಬ | 
| 
| 
1 


25 


ಸಂಖ್ಯೆಯ ಸಂಕೇತ : ""ವಿಶ್ವಮೆನೆ ಪದಿಮೂಲ್‌ನಿಕ್ಕುಂ'' (ಮಂಗರಾ. ೧೦೪-೮). 
[ಸಂ.1 

ವಿಶ್ವಂಭರ (ಗು). ೧. ಎಲ್ಲವನ್ನೂ ಹೊರುವ. (ನಾ). ೨. ಜಗತ್ತನ್ನು 
ಧರಿಸಿರುವವನು; ಪರಮಾತ್ಮ : ಸಲಹುವ ದೈವವೇ ಕೆಡಹುವೊಡೆ ನ. 
ತಡೆವನುನೋಡೆ ವಿಶ್ವಂಭರನ ನಾಟಕವು (ಕಾಶಿರಾ. ೨೩-೧೫). ೩. ವಿಷ್ಣು; ುಣ : 
ವರಕೇಸರಿಯ ರೂಪಿನೊಳಾದಿ ವಿಶ್ವಂಭರನು ಗೆಲಿದನು ಮಾಯೆಯನು (ಕುವ್ಕಾಗ. ೫-೭). | ೩೦ 
೪. ಅಗ್ನಿ. ೫. ಇಂದ್ರ. (ಸಂ. 

ವಿಶ್ವಂಭರಾಪುತ್ರ (ನಾ). [ಜ್ಕೋತಿ] ಭೂಮಿಯ ಮಗ ; ಮಂಗಳ ; ಕುಜ: ಆ 
ನರಯೆ , . . ಆಮಯಂ ಸಮನಿಕುಂ . . . ತಾನವರೋಹಿಯಪ್ಪ ದಶೆಯೊಳ್‌ 
ವಿಶ್ವಂಭರಾಪುತ್ರನಾ (ಜಾತತಿ. ೯-೨೨). ([ಸಂ.] 

ವಿಶ್ವಂಭರಾವಲ್ಲಭ (ನಾ). ಭೂಮಿಯ ಒಡೆಯ; ದೊರೆ; ರಾಜ : ಪಿತನಂತೆ 
ಪೂರ್ಣವಿಭವಂ ವಿಶ್ವಂಭರಾವಲ್ಲಭಂ (ರಾಜಶೇ. ೪-೧೨೩). (ಸಂ.] 

ವಿಶ್ವಂಭರೆ (ನಾ). ಎಲ್ಲವನ್ನೂ ಧರಿಸಿರುವುದು; ಭೂಮಿ : ಸೀತೋದೆಯ 
ಪೋಲ್ವೆಗಿಲ್ಲ ತೊಬ್‌ಗಳ್‌ ವಿಶ್ವಂಭರಾಭಾಗದೊಳ್‌ (ಆದಿಪು. ೧-೫೧) ; ಎರಡುಭಾಗವ 
ಮಾಡಿ ವಿಶ್ವಂಭರೆಯ ರಾಜ್ಕವನುಭಯರಾಯರು ಹೊಟ್‌ ಹೊಗದೆ ಪಾಲಿಸಲಿ 
ಪಂಥದೊಳು (ಕುವ್ಕಾಆ. ೧೮-೨). [ಸಂ. ವಿಶ್ವಂಭರಾ। 40 

ಎಶ್ವಕದ್ರು (ನಾ). ಬೇಟೆಗಾಗಿ ಪಳಗಿಸಿದ ನಾಯಿ ; ಬೇಟೆನಾಯಿ : ತಗುಳ್ತಟ್ಟುವ 
ವಿಶ್ವಕದ್ರುವನಭೀಕ್ಷಿಸಿ ಸಿಂಹಕಿಶೋರಮೆಂದು ಬೆಂಗೊಟ್ಟುವಿಭಂಗಳ್‌ (ಪುಷ್ಪಪು. ೫-೧೦೦). 


ಪರ್‌ 


(ಸಂ.) 
ವಿಶ್ವಕರ್ತ (ನಾ). ಸೃಷ್ಟಿಕರ್ತ ; ಭಗವಂತ : ವಿಶ್ವಕರ್ತನು ರಾಮನಾಥನು 
ಎಶ್ವಭರ್ತನು ರಾಮನಾಥನು ವಿಶ್ವಹರ್ತನು ರಾಮನಾಥನು (ಬಸಪು ೫೧-೧೬). “| 
[ಸಂ. ವಿಶ್ವಕರ್ತ್ಯೃ] | 


೭೯೬೦ 


ವಿಶ್ವಕುಟುಂಬಿ (ನಾ). ಲೋಕವನ್ನೇ ತನ್ನ ಸಂಸಾರವೆಂದು ಭಾವಿಸುವ ವ್ಯಕ್ತಿ 


ವಿಶ್ವದೇವತೆ 


| ಎಶ್ವಕರ್ತೃ (ನಾ). ಪ್ರಪಂಚವನ್ನು ಸೃಷ್ಟಿಸಿದವನು : ಸುಡುವುದಸ್ನಿಗೆ ಕಟ್ಟು ; 


ವಿಶ್ವಕರ್ತೃವಿನಾಜ್ಞೆ (ಚಿತ್ರಾಂಗ. ೩೮-೪೫). [ಸಂ.। 


| ವಶ್ಯ ಕರ್ಮ (ವಾ) ೧. ಎ ವಿಶ್ನಕರ್ತ : ಸಕಲಜಗತ್ಕರ್ತನಾಗಿರುವುದರಿಂದ 


ವಿಶ್ಯಕರ್ಮನೆಂದು) ಹಸರ" (ಭಾರಶಾಂ. ೪2. ೨. ದೇವಲೋಕದ ಶಿಲ್ಪಿ ; ಬೇವಶಿಲ್ಲಿ ; 
`“ಎಶ್ವಕೃತ್‌, ನಿಶ್ಚಕವರ್ನ, ತ್ವಷ್ಟಾ. ದೇವವರ್ಧ ಕಿ: - ಈ ೪ ದೇದರಿ ಬಡಗಿಯ ಪೆಸರ್‌'' 
ಲಯ ೧೫-೯೫3 ನೀಶ್ವಕವಾವಳವೇಲ್ಲಿ ೦: ೨ನ್ನಮುದ್ಮಾಟೆಮಾಣೆಸಾನಾನಂ ಗಸೇತತ್ರ 
ಮಾಗಿ ಬರೆವಂ "ಮಲ್ಲಪು ೫-೪೪) ; ನಿಚಿತಹರುಷರು ವಿಶ್ವಕರ್ಮಂಗಲುಹಿದರ: ಹದನ 
(ಕುವ್ಕಾಕ. ೭-೧) ೩. ಬ್ರಹ್ಮ. ೪. ಶಿವ. ೫. ಮಂತ್ರಿ ; ಸಚಿವ. ೬. ಸೂರ್ಯ. 
೭. ಯಮ. ಆ. ಪ್ರಾಣ, ಅಪಾನ, ಸಮಾನವೆಂಟ ಮೂರು ಪ್ರಾಣ 
ವಾಯುಗಳು. ೯. ನಕ್ಪತ್ರಸಮೂಹ : ಭಗಣ. ''ಮಂತ್ರಿ ಸೂರ್ಯಾಂಬುಜಭವ 
ಶಿವ ವಾಯುತ್ರಯಂ ವಿಶ್ವಕಮಃ `೧ ಭಗಣಂಗಳ್‌ ವಿಶ್ವಕರ್ಮಾಹ್ವಂಸಂ'' (ನಾನಾರ. ೪೧). 
೧೦. ಅಕ್ಕಸಾಲೆ ಜನಾಂಗಕ್ಕೆ ಸೇರಿದವನು. ಸಂ. ವಿಶ್ವಕರ್ಮನ್‌। 
ಎಶ್ವಕರ್ಮರತ್ನ (ನಾ). [ಜೈನ] ಚಕ್ರವರ್ತಿಯಾದವನಿಗೆ ತಾನಾಗಿ ಬಂದೊ 
ದಗುವ ಏಳು ಜೀವರತ್ನಗಳಲ್ಲಿ ಒಂದು; ಅತ್ಯಂತ ಸಮರ್ಥನಾದ ಶಿಲ್ಪಿ : 
ಬಗೆದಾಗಳೆ ಪಡೆಗೆಲ್ಲಂ ಮಾ(ಟ)ಡಕೂಟಪ್ರಾಸಾದಂಗಳಂ ಸಮೆದು ತ(ದಿ)ರ್ಪ 
ವಿಶ್ವಕರ್ಮರತ್ನಮುಂ - ಸ್ತ್ರೀರತ್ನಮುಂ ಎಂಬೀಯೇಟುಂ ಜೀವರತ್ನಂಗಳ್‌ 


(ಜೀವಸಂ. ೧೮-೨). ([ಸಂ.1 


ಗ್‌) 


ವಿಶ್ವಸಂಸಾರಿ : ದೈವೀಯತೆಯ ಅಂತರಂಗಕ್ಕೆ ಬಹಿರಂಗವಾಗಿ ಅನುಕಂಪಿಸಿದರೆ, ಆತ 
ವಿಶ್ವಕುಟುಂಬಿಯಾಗುತ್ತಾನೆ (ಮನೋನಂ. ೨೩೦). (ಸಂ. ವಿಶ್ವಕುಟುಂಬನ್‌] 


ಎಶ್ವಕೃತ್ತು (ನಾ). ದೇವಲೋಕದ ಶಿಲ್ಪಿ ; ವಿಶ್ವಕರ್ಮ : ""ವಿಶ್ವಕೃತ್‌, ವಿಶ್ವಕರ್ಮಾ, 


ತ್ವಷ್ಟಾ. ದೇವವರ್ಧಕಿ: - ಈ ೪ ದೇವರ ಬಡಗಿಯ ಪೆಸರ್‌'' (ಹಲಾಯು. ಡ್‌-6೪). 


1ಸಂ. ವಿಶ್ವಕೃತ್‌] 


ವಿಶ್ವಕೋಶ (ನಾ). ಲೋಕಜ್ಞಾನದ ಎಲ್ಲ ವಿಷಯಗಳನ್ನೂ ವ್ಯವಸ್ಥಿತವಾಗಿ 


ನಿರೂಪಿಸುವ ಗ್ರಂಥ : ಆಧುನಿಕಯುಗದ ನಾಗರಿಕಮಾನವ ಹೊಂದಿರಬೇಕಾದ 
ಮೂಲಭೂತ ಅಗತ್ಮ! ಗಳಲ್ಲಿ ವಿಶ್ವಕೋಶವೂ ಒಂದು (ಕಎಕೋ. 1, vii ಪೀಂಕೆ). (ಸಂ. 


ವಿಶ್ವಗೋದ (ನಾ). ಬಡಗಿ : ಆಜು ದರ್ಶನವೆಲ್ಲಾ ಎನ್ನ ಬಾಚಿಯ ಕಲೆ ಮಿಕ್ಕಾದ 


ಮಾಜ್‌ದ ಅವಧೂತರುಗಳೆಲ್ಲಾ ಎನ್ನ ಉಳಿಯೊಳಗಣ ಒಡಪು. . . ಇಂತೀ ವಿಶ್ವಗೋದ ' 
(ಪಾಠಾಂ. ಧ]ರೆಲ್ಲರೂ ಕರ್ತಾರನ ಕರ್ಮಟದ ನಕ್ಕು ಬಚ್ಚನೆಯ ಚಿಕ್ಕಮಕ್ಕಳು 
(ಸಕವ.ಕ. 111. ೧೬೨-೩೧೨). "ವಿಶ್ವಕರ್ಮ' ಪರಾ. (1 


ವಿಶ್ವಚಿಹ್ನ (ನಾ). ಪರಮಾತ್ಮ ; ಭಗವಂತ : ಚೇತನಂ ವಿಶ್ವಚಿಷ್ನಂ ವಿಶ್ವಸಂಹೃತಂ 


ಖ್ಶಾತಸಾಕ್ಷಾದ್ವಸ್ತುಶಿವನಾದಿಯಪ್ಪ ನಗಜಾತೆ (ಎೀಶೈಪು ೭-೧-೨೪). (ಸಂ) 


ಎಶ್ವಚೇಷ್ಟಕ (ನಾ). ಜಗತ್ತಿಗೆ ಚಾಲಕಶಕ್ತಿಯನ್ನು ನೀಡುವವನು : ವಶ್ವಪಾಲನೆ 


ಎಶ್ವಚೇಷ್ವಕ . . . ಸಲಹಬೇಕು (ಕುವ್ಕಾಭೀ. ೩-೮೬). [ಸಂ.] 


35! ವಿಶ್ವಚ್ಛೆತನ್ಯ (ನಾ). ಲೋಕವನ್ನೆಲ್ಲಾ ವ್ಯಾಪಿಸಿರುವ ಪರಮಾತ್ಮನ ಚೇತನ : 


ಚಿತ್ತದ ಕಳೆಯಲ್ಲಿ ಸದ್ದಿವೇಕವೆಂಬ ಲಿಂಗಕಳೆ ಉದಯಿಸಿ . . . ವಿಶ್ವಚೈತನ್ಯನಾಗಿಪ್ಪುದು 
ನೋಡಾ (ಸಿದ್ಧೇವ. ೧೨೧-೩೬೫) ; ಆನಂದದ ಪರಮಾವಧಿಯನ್ನು ಮುಟ್ಟಿ ಅವರ ಆತ್ಮ 
ವಿಶ್ವಚೈತನ್ಮದಲ್ಲಿ ಲೀನವಾಗುತ್ತದೆ (ಸಮಜೀ. ೧೯ ಪೀಠಿಕೆ). [ಸಂ.) 


ಎಶ್ವದಾತ (ನಾ). ಸಕಲವನ್ನೂ ನೀಡುವ ದಾನಿ : ವಿಶ್ವಮಯನು ರಾಮನಾಥನು 


ಎಶ್ವದಾ(ಪಾಠಾಂ. ಧಾ] ತಂ ರಾಮನಾಥನು (ಬಸಪು ೫೧-೧೩). 


(ಸಂ. ವಿಶ್ವದಾತೃ? 


ವಿಶ್ವದೃಷ್ಟಿ (ನಾ). ಸರ್ವವ್ಮಾಪಿಯಾದ ನೋಟ ; ವಿಶಾಲದೃಷ್ಟಿ : ಒಂದು ವಿಶಿಷ್ಟ 


ಪರಿಸ್ಥಿತಿಯಲ್ಲಿ ಹುಟ್ಟಿಯೂ ಸಾಹಿತಿಯು ವಿಶ್ವದೃಷ್ಟಿಯನ್ನು ಪಡೆಯಬಲ್ಲ (ನವ್ಮಕಾ. ೫). 
[ಸಂ.) 


ವಿಶ್ವದೇವತೆ (ನಾ). ಧರ್ಮನೆಂಬ ಮುನಿಗೂ ದಕ್ಷಪುತ್ರಿಯಾದ ವಿಶ್ವ 


ಎಂಬುವಳಿಗೂ ಹುಟ್ಟಿದ ಕ್ರತು, ದಕ್ಷ, ವಸು, ಸತ್ಮ, ಕಾಲ, ಕಾವ್ಮ, ಶುಚಿ, 
ರುಚಿ, ಪುರೂರವ ಮತ್ತು ಆರ್ದ್ರವ - ಎಂಬ ಹತ್ತು ಮಂದಿ ದೇವತೆಗಳ 


ವಿಶ್ವಧಾರಿಣಿ 


ಒಂದು ವರ್ಗ ಮತ್ತು ಆ ವರ್ಗಕ್ಕೆ ಸೇರಿದ ಒಬ್ಬ ದೇವತೆ : ಚಿರರೋಕವಾಸಿಗಳಾದ 
ಕ್ರತು... ಆರ್ದ್ರವರೆಂಬ ವಿಶ್ವದೇವತೆಗಳೊಡನೆಯುಂ . . . ಕೂಡಿರ್ಪ ಚಂದ್ರನಾದೊಡೆ 
(ಎವೇಕ. ೨೧೮). [ಆ ಸಂ. ವಿಶ್ವೇದೇವತಾ] 

ವಿಶ್ವಧಾರಿಣಿ (ನಾ). ವಿಶ್ವವನ್ನು ಹೊತ್ತಿರುವವಳು ; ಭೂಮಿ ; ಧರೆ : ಗುಣನಿಧೀ 
ನಂದಿವರ್ಧನನನಾಡುವನಾಳ್ವೆಸಕೆಯ್ಸಿ ವಿಶ್ವಧಾರಿಣಿಯನವಣ್ಜಿಗೆಯ್ಯದೆನಗಂ ಬೆಸಕೆಯ್ದೊಡೆ 


(ಶಾಂತಿಪು ೯-೧೦೪). [ಸಂ. ವಿಶ್ವಧಾರಿಣೀ। 
ವಿಶ್ವನಾಥ (ನಾ). ೧. ಜಗತ್ತಿನ ಒಡೆಯ : ಅನತಿಶಯಕೇವಲಚ್ಞಾನನಿರೀಕ್ಷಿತ 
ವಿಶ್ವನಾಥನಾದಿಜಿನಂ . . . ಅನಂತಸುಖನಿಳಯಂ («ಆದಿಪು. ೧೦-೧೫). ೨. ಶಿವ ; 


ಈಶ್ವರ : ಶಶಿಮೌಳಿ ಶ್ರೀ ವಿಶ್ವನಾಥ ಭೂಪಂಗೆ ಕರುಣಿಸಿ ಸಕಲಸಾಮ್ರಾಜ್ಯವಿತ್ತು 
(ಹಚಕಾ. ೧-೧೭) ; ಶ್ರೀ ವಿಶ್ವನಾಥನು ಗಿರಿಜಾಸಹಾಯನು ನಮ್ಮನು ಸಲಹಲಿ ಶಿವನು 
(ಇಂಚಾಪ. ೪೬-೧). ೩. ವಾರಾಣಸಿಯಲ್ಲಿ ನೆಲೆಗೊಂಡಿರುವ ಶಿವನ ಮೂರ್ತಿ; 
ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು : ಗಂಗಾಸ್ನಾನಾನಂತರ ಕಾಶೀ 
ವಿಶ್ವನಾಥನ ದರ್ಶನ ಮಾಡಿದರೆ ಪುಣ್ಮಪ್ರಾಪ್ತಿ ಎಂದು ಹೇಳುತ್ತಾರೆ (ರೂಢಿ). (ಸಂ.] 

ವಿಶ್ವಪ್ರಯತ್ನ (ನಾ). ಎಲ್ಲ ಬಗೆಯ ಯತ್ನ ; ಸಕಲರೀತಿಯ ಪರಿಶ್ರಮ : 
ರಘುವೀರಸಿಂಹನನ್ನು ಹೇಗಾದರೂ ಕೈಸೆರೆಹಿಡಿಯಬೇಕೆಂದು ಅಕ್ಬರ್‌ಬಾದಷಹನು 
ವಿಶ್ವಪ್ರಯತ್ನ ಮಾಡುತ್ತಿರುವನು (ಹಂಕಿರು. ೧೦೨). (ಸಂ.) 

ವಿಶ್ವಪ್ರವೇಶಿನಿ (ನಾ). [ಜೈನ] ಒಂದು ಬಗೆಯ ವಿದೆ : ಪ್ರಜ್ಞಪ್ತಿ ... ಉದಕ 
ಸ್ತಂಭಿನಿ ವಿಶ್ವಪ್ರವೇಶಿನಿ .. . ಆಭೋಗಿಯೆಂಬಿವು ಮೊದಲಾಗೆ ಕುಲವಿದೆ ಜಾತಿವಿದ್ಮ 
ಸಾಧಿತವಿದೈೆಗಳೊಳ್‌ ಸಂಪನ್ನನಾಗಿರ್ದು (ಚಾವೂಪು. ೧೯೬). [ಸಂ. ವಿಶ್ವಪ್ರವೇಶಿನೀ] 

ವಿಶ್ವಭರ್ತ (ನಾ). ಜಗತ್ತನ್ನು ಪೋಷಿಸುವವನು ; ಪರಮಾತ್ಮ : ವಿಶ್ವಕರ್ತನು 
ರಾಮನಾಥನು ವಿಶ್ವಭರ್ತನು ರಾಮನಾಥನು (ಬಹಪು. ೫೦-೧೩). (ಸಂ. ವಿಶ್ವಭರ್ತೃ) 

ವಿಶ್ವಭೇಷಜ (ನಾ). ಒಣಶುಂಠಿ ; ಅಲ್ಲ : ""ಶುಂಠೀ, ನಾಗರಂ, ಮಹೌಷಧಂ, 
ವಿಶ್ವಭೇಷಜಂ, ವಿಶ್ವಾ- ಈ ೫ ಶುಂಡಿ'' (ಹಲಾಯು. ೧೦೧-೪೬೧). ([ಸಂ.) 

ವಿಶ್ವಮಾನವ (ನಾ). ಸರ್ವಮಾನವಮಾನ್ಕವಾದ ಮೌಲ್ಯಪ್ರಜ್ಞೆಯುಳ್ಳ 
ವ್ಯಕ್ತಿ : ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಕಾಯ್ದುಕೊಂಡು ಸಹ ವಿಶ್ವಮಾನವನಾಗುತ್ತಾನೆ 
(ನವ್ಮಇ. ೧೫). [ಸಂ.] 

ವಿಶ್ವರೂಪ (ನಾ). ೧. ಸರ್ವವ್ಮಾಪಿಯಾದವನು ; ವಿಷ್ಣು; ನಾರಾಯಣ : 
ವಿಶ್ವರೂಪಂ ಕರ್ತವ್ಯಮನಜ್‌ಪಿ ತನ್ನ ದಿವ್ಮರೂಪವನಡಂಗಿಸಿ . . . ಸಾಮಾನ್ಮ 
ಶಿಶುರೂಪಮಂ ಕೈಕೊಂಡು ನಿಲ್ವುದುಂ (ಜಗವ. ೩-೬ವ) ; ವಿಶ್ವರೂಪನೇ ! ನಿನ್ನ 
ಶರೀರದಲ್ಲಿ . . . ಅನಂತರೂಪವನ್ನು ನೋಡುತ್ತೇನೆ (ಭಾತತ್ತ. ೧೨೬). ೨. ಎಲ್ಲ 
ಕಡೆಗಳಲ್ಲಿಯೂ ತುಂಬಿರುವಂತಹ (ಕೃಷ್ಣನ) ರೂಪ ; (ಕೃಷ್ಣನ) 
ವಿರಾಟ್‌ಸ್ವರೂಪ : ಮಿಂಚಿನ ಹೊದಲು ಹುರಿಗೊಂಡಂತೆ . . . ಹರಿ ತೋಟ್‌ದನು 
ನಿರುಪಮ ವಿಶ್ವರೂಪವನಾ ಮಹಾಸಭೆಗೆ (ಕುವ್ಮಾಉ. ೯-೫೭); ಸಾಸಿರಭುಜದ 
ಬಹುಳತೆಯವಗಡಿಸಿ ವೈಕುಂಠನೆಸೆದನು ವಿಶ್ವರೂಪದಲಿ (ಕುವ್ಮಾಉ. ೯-೬೧). ೩. ಶಿವ ; 
ಈಶ್ವರ : ವಿಶ್ವರೂಪನು ನೀನೆ ದೇವ (ಅಖಂಡೇ. ೧೯೭-೧೯). ೪. ಐದು ಬಗೆಯ 
ಮಾಯಾಮಂತ್ರಗಳಲ್ಲಿ ಒಂದು : ಕಾಮರೂಪ ಘೋರದರ್ಶನ ಸಂಮೋಹನ 
ವಿಶ್ವರೂಪ ಗುಲ್ಮಸೃಷ್ಟಿಗಳೆಂಬ ಪಂಚಮಾಯಾಮಂತ್ರಂಗಳಂ (ಎವೇಕ. ೮೧). [ಸಂ.1 

ವಿಶ್ವರೂಪದರ್ಶನ (ನಾ). (ಕೃಷ್ಣನ) ವಿರಾಟ್‌ಸ್ವರೂಪದ ಪ್ರಕಟಣೆ : ಶ್ರೀಕೃಷ್ಣನು 
ಅರ್ಜುನನಿಗೆ ತೋರಿಸಿದ " ವಿಶ್ವರೂಪದರ್ಶನ' (ಪ್ರಬಂಧ. ॥ ಮುನ್ನುಡಿ). [ಸಂ.] 

ವಿಶ್ವರೋಚನ (ನಾ). ಲೋಕಕ್ಕೇ ಕಣ್ಣಾದವನು ; ಸೂರ್ಯ : ಸೌಮಿತ್ರಿ... 
ವಿಶ್ವಲೋಚನಂಗೆ ಎಲೈ ಆರ್ಯಸೂರ್ಯನಾರಾಯಣ . . . ನೀಂ ಜಗಚ್ಚಕ್ತುವಾಗೆ 
ಕುಂದುಕೊಅತೆಯಂ ಕಡೆಗೊತ್ತುತೆನ್ನನುದ್ದರಿಸ್ಕೆ, ಎಂದು ಕೈಮುಗಿದು ನಡೆದಂ 
(ರಾಮಾಶ್ವ. ೨೭-೬). [ಸಂ.] 

ವಿಶ್ವವಸುಂಧರೆ (ನಾ). ಭೂಮಂಡಲ ; ಪ್ರಪಂಚ ; ಮನೋಜರಾಜವಿಕ್ರಾಂತ 
ಪನಾಸಿತಾರ್ತಿಯೆನೆ ವಿಶ್ವವಸುಂಧರೆ ಮಾಘಣಂದಿಸ್ಕೆದ್ದಾಂತಿಕಚಕ್ರವರ್ತಿ ನೆಗಲ್ಲಂ 


(ಚಂದ್ರಪು. ೧-೨೨). (ಸಂ. ವಿಶ್ವವಸುಂಧರಾ) 


೭೯೬೧ 


ವಎಿಶ್ವಸಾಹಿತ್ಯ 


ವಿಶ್ವವಿಕರ್ಣ (ನಾ). ಲೋಶಕಪ್ರಸಿದ್ಧನಾದವನು ;ವಿಶ್ವವಿಖ್ಯಾತ (7?) : ನೀನು 
ಕುರುಬಲಕರ್ಣಧಾರನು ನೀನು ವಿಶ್ವವಿಕರ್ಣ ನೀನೇ ರಕ್ಷಿಸು (ಕುವ್ಕಾ 
[ಸಂ.) 
ವಿಶ್ವವಿದ್ಯಾನಿಲಯ (ನಾ). ನಾನಾಶಾಸ್ತ್ರಗಳಲ್ಲಿ ಪಾಠಪ್ರವಚನಗಳನ್ನು ಮಾಡಿ, 
ಪರೀಕ್ಷಾದಿಗಳನ್ನು ನಡೆಸಿ, ಪದವಿಗಳನ್ನು ನೀಡುವ ವಿದ್ಮಾಸಂಸ್ಥೆ; 
ಸ್ನಾತಕೋತ್ತರ ವಿದ್ಯಾಭ್ಯಾಸವನ್ನು ನೀಡುವ ಸ್ಥಳ ; ಯೂನಿವರ್ಸಿಟಿ : 
ವಿಶ್ವವಿದ್ಕಾನಿಲಯಗಳಿಗೆ ಸೂಕ್ತನಿರ್ದೇಶನವನ್ನೂ ನೀಡುತ್ತದೆ (ಶಿಕ್ಷದ ೪. ಮುನ್ನುಡಿ). 
[ಸಂ.1 
ವಿಶ್ವವಿದ್ಯಾಲಯ (ನಾ). ಎ ವಿಶ್ವವಿದ್ಯಾನಿಲಯ : ಬಲ್ಲವಿಕೆಯನು ತನ್ನ ದೇಶ 
ದೊಳೆಲ್ಲರುಂ ಸಂಗ್ರಹಿಸಲೆಂದಧಿಕೋಲ್ಲಸದೆ ವರವಿಶ್ವವಿದ್ಯಾಲಯವನೇರ್ಪಡಿಸಿ 
(ರಾಮಾಸಂ. ೧-೧-೧೨). [ಸಂ.) 
ವಿಶ್ವವಿದ್ಯಾವಿದ (ನಾ). ಸಕಲವಿದೈಗಳಲ್ಲೂ ಪಾರಂಗತನಾದವನು: 
ದಾನಗುಣದುನ್ನತಿಯಂ ನೆಜ್‌ ತಾಳ್ಡಿ ವಿಶ್ವವಿದ್ಕಾವಿದರ್ಗತಿಯಿಂ ಪಿರಿದನೀವ ನೆಗಟ್ಟ್‌ 
(ಎಕ. 111, ಶಿಕಾರಿ. ೧೫೧-೨೪ ;1047) ;ವಿಶ್ವವಿದ್ಯಾವಿದನೆನ್ದು ಬಣ್ನಿಪು!ದು) ನನ್ನನೃಪಾಳನನೀ 
15 ಧರಾತಳಂ (ಸೌಣಇ. ೫, ೨೪೭-೫ ; 1087). (ಸಂ. ವಿಶ್ವವಿದ್ಯಾವಿದ್‌] 
| ವಿಶ್ವವಿದ್ಯೇಶ್ವರ (ನಾ). ಸಕಲವಿದೈಗಳಿಗೂ ಅಧಿಪತಿಯಾದವನು ; ಸಕಲ 


೧-೧೭). 


5 


10 


20 


35 


ಶಾಸ್ತ್ರವಿಶಾರದ : ಮಹೋತ್ಪನ್ನಮತಿ ಶ್ರುತಾವಧಿಬೋಧನಪ್ಪುದಜ್‌ಂ ವಿಶ್ವ 
ವಿದ್ಧೇಶ್ವರನುಂ (ಆದಿಪು. ೮-೩ ವು. ([ಸಂ.) 
ವಿಶ್ವವಿನುತ (ನಾ). ಸಕಲರಿಂದಲೂ ಸ್ತುತಿಸಲ್ಪಡುವಂತಹುದು : ಸಾಕ್ಷರಸೇವ್ಕಂ 
ನಿಜವಿದೆ ವಿಶ್ವವಿನುತಂ ಪಾದಂ (ಜಗವಿ. ೧-೫). [ಸ೭.1 
ವಿಶ್ವವೃಸನ (ನಾ). ಏಳು ಬಗೆಯ ಚಿಂತೆಗಳಲ್ಲಿ ಒಂದು : ತನುವೃಸನ. . . ವಿಶ್ವ 
ವೃಸನ ಉತ್ಸಾಹವ್ಮಸನ ಸೇವಕ(ಸೇವಕಾ) ವ್ಯಸನ ಎಂಬ ಸಪ್ತವ್ಮಸನಂಗಳ ಸಂಹಾರವ 
ಮಾಡಿದ ನಿರ್ವಸನಿಯ ನೋಡಾ (ಸಿದ್ದೇಮ ೧೫೮-೪೭೬); ತನುವ್ಮಸನ . . . ವಿಶ್ವವ್ಯಸನ 
' ಉತ್ಸಾಹವ್ಯಸನ ಸೇವಕವ್ಮಸನವೆಂಬ ಸಪ್ತವ್ಮಸನದಿಂ ಹಸಂಗೆಟ್ಟು (ವಿವ. ೧೯೭). [ಸಂ.) 
261 ವಿಶ್ವವ್ಯಾಪಕ (ನಾ). ೧. ಜಗತ್ತನ್ನೆಲ್ಲಾ ತುಂಬಿರುವುದು ; ವಿಶ್ವವ್ಯಾಪಿ 
| |. ಯಾದುದು: ಭಾರತಮಹಿಳಾಗಣದ ಕೀರ್ತಿಯು ವಿಶ್ವವ್ಮಾಪಕವಾಗಿ ಆಶ್ಚರ್ಯ 
ವನ್ನುಂಟುಮಾಡುವುದಾಗಿದೆ (ಭಾರದ. ೪೦). ೨. ವಿಶ್ವವನ್ನೆಲ್ಲಾ ವ್ಯಾಪಿಸಿರುವವನು ; 
| ಪರಮಾತ್ಮ : ವಿಶ್ವವ್ಮಾಪಕ ವಿಶ್ವಸೂತ್ರಧರ ನೀನೆ ವಿಶ್ವನಾಟಕ ಶ್ರೀ ವಿಷ್ಣುವೇ ನಮೋ 
ನಮೋ (ಪುರಂದ. ೨-೩-೧). (ಸಂ.] 
30| ವಿಶ್ವಸಂಗ್ರಾಮ (ನಾ). ಜಗತ್ತಿನ ಅನೇಕ ರಾಷ್ಟ್ರಗಳು ಕೂಡಿ ನಡೆಸುವ 
ಕಾಳಗ ; ಮಹಾಯುದ್ಧ : ಅಟ್ಲಿ . . . ಮೊದಲ ವಿಶ್ವಸಂಗ್ರಾಮದಲ್ಲಿ ಒಂದು ವರ್ಷ 
ಸೇನಾಸೇವೆ ಸಲ್ಲಿಸಿ ೧೯೨೨ರ ತನಕ ದೀನದಲಿತರ ಉದ್ದಾರದಲ್ಲಿ ತೊಡಗಿದರು 
(ಕವಿಕೋ. 1, ೨೧೧). ([ಸಂ.] 
ವಿಶ್ವಸಂದಳೆ (ಕ್ರಿ). ವಿಶ್ವಾಸವನ್ನು ತಾಳು ; ನಂಬಿಕೆಯಿಡು : ವಿಶ್ವಮೇ 
ವಿಶ್ವೇಶನದರೊಳ್‌ ವಿಶ್ವಸಂದಳೆದಾಚರಿಪುದು (ಗಗತಾ. ೧೪-೨೧). (ವಿಶ್ವಸ್ಯ 4 ತಳಿ] 
ಎಶ್ವಸಂಹೃತ (ನಾ). ಪ್ರಪಂಚವನ್ನು ಲಯಗೊಳಿಸುವವನು ; ಶಿವ 
ಚೇತಸಂ ವಿಶ್ವಚಿಹ್ನಂ ವಿಶ್ವಸಂಹೃತಂ ಖ್ಮಾತಸಾಕ್ಷಾದೃಸ್ತು ಶಿವನಾದಿಯಪ್ಪ ನಗಜಾತೆ 
(ವೀಶೈಪು. ೭-೧-೨೪). (ಸಂ.) 
ವಿಶ್ವಸನೀಯ (ಗು). ೧. ನಂಬಿಕೆಗೆ ಪಾತ್ರವಾದ ; ವಿಶ್ವಾಸಾರ್ಹವಾದ. 
40) (ನಾ). ೨. ನಂಬಿಕೆಗೆ ಅರ್ಹವಾದುದು ; ವಿಶ್ವಾಸಕ್ಕೆ ಪಾತ್ರವಾದುದು : 
ರಾಘವಾಂಕನು. ವೀರೇಶಚರಿತೆ ಹೊರತಾದ ಇತರ ಕಾವ್ಯಗಳನ್ನು ೧೨೦೦ 
ಈಚೆಗೆ ರಚಿಸಿರಬೇಕೆಂಬ ಪಕ್ಷ ವಿಶ್ವಸನೀಯವೆಂದು ಹೇಳಬಹುದು (ಸಾಹಸ. ೩). 
[ಸಂ.) 
ವಿಶ್ವಸಾಹಿತ್ಯ (ನಾ). ಜಗತ್ತಿನಲ್ಲಿರುವವರೆಲ್ಲರಿಗೂ ಬೇಕಾಗುವ ಮೌಲ್ಯಗಳನ್ನು 
ಹೊಂದಿದ ಸಾಹಿತ್ಯ : ಲೋಕಮಾನ್ಮಟಿಳಕರು "ಗೀತಾರಹಸ್ಮ' ವೆಂಬ 
ಅದ್ಬುತಗ್ರಂಥವನ್ನು ವಿಶ್ವಸಾಹಿತ್ಯಕ್ಕೆ ನೀಡಿದ್ದಾರೆ (ಧರ್ಮಸಾ. ೧೨೮). [ಸಂ.) 


45 


ವಿಶ್ವಸಿಸು 


ಎಶ್ವಸಿಸು (ಕ್ರಿ). ಸ್ನೇಹ ತೋರು ; ಪ್ರೀತಿಸು : ಆಕೆಯ ರತಿದೇವಿಯೆಂಬರಾಕೆಯನು 

ಅತಿವಿಶ್ವಸಿಸುವ ಕೆಳದಿಯರಿಂ ಕೇಳ್ದೆ ಪತಿಕರಿಸೆಂದ ತೋಂಟಿಗನು (ಮೋಹತ. ೧೦-೬). 
[ವಿಶ್ವಸನ್ಮ 4 - ಇಸ್ಕು) 

ವಿಶ್ವಸೃಕ್ಕು (ನಾ). ಸೃಷ್ಟಿಕರ್ತ ; ಬ್ರಹ್ಮ: ಈ ಜಗವ ಸೃಜಿಸುವ ವಿಶ್ವಸೃಕ್ಕುಗಳಂತ 
ಭೂತಲವ ಬಗೆವಡಾವೇವೊಡೆಯರು (ನಿಭಾಗ. ೬-೧೫-೧೧). [ಸಂ. ವಿಶ್ವಸೃಜ್‌] 

ವಿಶ್ವಸ್ತ (ಗು). ೧. ನಂಬಿಕೆಯ ; ವಿಶ್ವಾಸದ. ೨. ನಿರ್ಭಯವಾದ ; ದಿಟ್ಟ. 
(ನಾ). ೩. ನಂಬಿಕೆಗೆ ಪಾತ್ರನಾದವನು ; ವಿಶ್ವಾಸಾರ್ಹ : ನೋಡಿರಿ ನೀವು 
ನನಗೆ ವಿಶ್ವಸ್ತರಾದಿರಿ (ಕೊತಕಾ. ೧೪). [ಸಂ.] 

ವಿಶ್ವಸ್ತಮಂಡಲ (ನಾ). ಧರ್ಮದರ್ಶಿಗಳ ಮಂಡಲಿ ; ಟ್ರಸ್ಟ್ರು : ತಮ್ಮ 
ತರುವಾಯ ಇಲಾಖೆಯನ್ನು ವಿಶ್ವಸ್ತಮಂಡಲದ ನೇತೃತ್ವದಲ್ಲಿ ಧರ್ಮಾರ್ಪಣ 
ಮಾಡಬೇಕೆಂದು ಯಜಮಾನರು ಅಂತ್ಯಕಾಲದಲ್ಲಿ ಹೇಳಿದ್ದರು (ಪ್ರಮಾಶ್ರ. ೧೨೨). [ಸಂ.] 

ವಿಶ್ವಸ್ತವ್ರತ (ನಾ). ವಿಧವೆಯಂತೆ ಜೀವನ ಸಾಗಿಸುವ ಒಂದು ಬಗೆಯ 
ಧಾರ್ಮಿಕ ನಿಯಮ : ಯುದ್ಧರಂಗದಲ್ಲಿ ಕಲಿಪ್ಪಗೈಯರು ವೀರಸ್ವರ್ಗವನ್ನೇರಿದರು. 
ಈ ವಾರ್ತೆಯನ್ನು ಕೇಳಿ ತಿಲಕವಶಿ . . . ವಿವಾಹವನ್ನು ಮಾಡಿಕೊಳ್ಳದೇ ವಿಶ್ವಸ್ತ 
ವ್ರತದಿಂದೊಡಗೂಡಿದ್ದಳು (ಪುರಾಎ ೧೧೨). [ಇ ಸಂ. ವಿಶ್ವಸ್ತಾವ್ರತ) 

ವಿಶ್ವಸ್ತಿಕೆ (ನಾ). ನಂಬಿಕೆ ; ಶ್ರದ್ದೆ ; ವಿಶ್ವಾಸ : ನೂರಾರು ಶರಣರ, ಲಕ್ಷಾವಧಿ ಭಕ್ತರ 
ಆರಾಧ್ಯಮೂರ್ತಿಯಾಗಿದ್ದ ಅಣ್ಣನವರ ಹೃದಯಸಂಪತ್ತಿನ ಧರ್ಮದರ್ಶಿತ್ವ, ವಿಶ್ವಸ್ತಿಕೆ 
ಸಾಮಾನ ಕೆಲಸವೆ ? (ಶರಚ. ೪೬೬). [ವಿಶ್ವಸ್ತ 4" - ಇಕೆ] 

ವಿಶ್ವಸ್ತೆ (ನಾ). ಗಂಡನಿಲ್ಲದವಳು ; ವಿಧವೆ : ""ಎಶ್ವಸ್ತಾ, ವಿಧವಾ - ಈ ೨ 
ವಿಧವೆ'' (ಹಲಾಯು. ೮೦-೩೩೩). [ಸಂ. ವಿಶ್ವಸ್ತಾ) 

ವಿಶ್ವಹರ್ತ (ನಾ). ಇ. ವಿಶ್ವಸಂಹೃತ : ವಿಶ್ವಕರ್ತನು ರಾಮನಾಥನು . . 
ವಿಶ್ವಹರ್ತನು ರಾಮನಾಥನು (ಬಸಪು. ೫೧-೧೩). [ಸಂ.] 

ಎಶ್ಟಾತ್ಮ (ನಾ). ೧. ಜಗತ್ತನ್ನೆಲ್ಲಾ ಆವರಿಸಿರುವ ಆತ್ಮ ; ಪರಮಾತ್ಮ : 
ಪರಂಜ್ಯೋತಿ ವಿಶ್ವಾತ್ಮ ನಿಶ್ಚೈಸಿ ಲೋಕತ್ರಯದೊಳೋತು ಚರಿಸಲು ತೊಡಗಿದಂ 
(ವೀಶೈಪು. ೨-೩-೫) ; ಅಖಿಲಜಗದಂತರ್ಯಾಮಿಯಾಗಿಪ್ಪುದರಿಂದ ವಿಶ್ವಾತ್ಮನೆಂದುಂ 
ಹೆಸರು (ಭಾರಶಾಂ.೪೩). ೨. ಬ್ರಹ್ಮ. (ಸಂ. ವಿಶ್ವಾತ್ಮನ್‌] 

ವಿಶ್ವಾಧಾರ (ನಾ). ೧. ಜಗತ್ತಿಗೆ ಅಧಾರನಾಗಿರುವವನು ; ಪರಮಾತ್ಮ. 
೨. ಭೂಮಿಗೆ ಆಧಾರವಾಗಿರುವವನು ; ಚಕ್ರವರ್ತಿ : ಸಹಾಯರುಚಿ 
ವಿಶ್ವಾಧಾರನುತ್ತುಂಗ ಭೂಭೃದಪಾರಾಂಬುಧಿ ವಸ್ತುಗಳ್‌ ಬಗೆವೊಡೀ ಲೋಕ 
ಕೃಸಾಧಾರಣಂ (ಶಾಂತಿಪು. ೨-೭೮). [ಸಂ.] 

ವಿಶ್ವಾಮಿತ್ರ (ನಾ). ಒಬ್ಬ ಯಷಿಯ ಹೆಸರು : ಎಮ್ಮೊಡಲೊಳಳ್ಳಿಅಿವುತಿಪ್ಪಳಲ 
ಬೇಗೆಯ ಬೆಂಕಿಯುರಿ ನಿನ್ನನಿಟ್‌ಿಯದೇ ಹೇಳು ವಿಶ್ವಾಮೃತ್ಕುವಾದೆ ವಿಶ್ವಾಮಿತ್ರ 
ಎನುತಿರ್ದರು (ಹಚಕಾ. ೯-೭). [ಸಂ.1 | 

ವಿಶ್ವಾಮಿತ್ರದರ್ಭೆ (ನಾ).. ಒಂದು ಬಗೆಯ ಹುಲ್ಲು : ""ಕುಶಂ . . 
ಪವಿತ್ರಂ - ೪ ದರ್ಭೆಹುಲ್ಲಿನ ಹೆಸರುಗಳು. ವಿಶ್ವಾಮಿತ್ರದರ್ಭೆ, ಬ್ರಹ್ಮದರ್ಭೆ, ವಸಿಷ್ಠದರ್ಭೆ, 
ತೃಣದರ್ಭೆ'' (ಸಿದ್ದಾಂತಿ. ೧೫೧). [ಸಂ. ವಿಶ್ವಾಮಿತ್ರದರ್ಭ) 

ವಿಶ್ವಾಮಿತ್ರಸೃಷ್ಟಿ (ನಾ). ೧. ವಿಶ್ವಾಮಿತ್ರನೆಂಬ ಯಷಿಯು ತನ್ನ 
ತಪೋಬಲದಿಂದ ನಿರ್ಮಿಸಿದ ಬೇರೊಂದು ಲೋಕ ; ಪ್ರತಿಸೃಷ್ಟಿ. 
೨. (ಆಲಂ) ಅದ್ಭುತಸೃಷ್ಟಿ : ಜನಸಾಮಾನ್ಯರ ಬುದ್ಧಿಗೆ ಎಟುಕದ ಈಗಿನ ಅದ್ಭುತ 
ಕಲಾಕೃತಿಗಳನ್ನು ನೋಡಿ ಅವನ್ನು ವಿಶ್ವಾಮಿತ್ರಸೃಷ್ಟಿಯೆಂದು ಕರೆಯುವ ರೂಢಿ ಈಗಲೂ 
ಇದೆ (ಜೀವಾತ್ಮ. ೨೨) ; ದೈವಸೃಷ್ಟಿ ಒಂದಾದರೆ ಮಾನವ ಮತ್ತೊಂದು ವಿಶ್ವಾಮಿತ್ರಸೃಷ್ಟಿಗೆ 
ಕೈಹಾಕುವುದು ಬೇಡ (ಹೇಮಕೂ. ೯೭). [ಸಂ] 

ವಿಶ್ವಾಯುಧ (ನಾ). ಸಮಸ್ತ ಆಯುಧ : ಅದು ವಿಶ್ವಾಯುಧದಕ್ಷದಕ್ಷಿಣಭುಜ 
ಕ್ಕಾಸನ್ನಧಾರಾಗ್ರಮಪ್ಪುದುಂ (ಶಾಂತಿಪು ೪:೫೩). [ಸಂ.) 

ವಿಶ್ವಾವಸು (ನಾ). ೧. ಮದುವೆಯ ಸಮಯದಲ್ಲಿ ಪೂಜಿಸಲ್ಪಡುವ ಒಬ್ಬ 
ದೇವತೆ. ೨. ಅರುವತ್ತು ಸಂವತ್ಸರಗಳಲ್ಲಿ ಮೂವತ್ತೊಂಬತ್ತನೆಯದು : 


೭೯೬೨ 


ವಿಶ್ವಾಸಿಗ 


ಪ್ರಭವ ವಿಭವ . . . ವಿಶ್ವಾವಸು . . . ಕ್ಷಯವೆಂದಲುವತ್ತು ತೆಜನಾಗಿಹುದು 
(ವಿವೇಕ. ೨೬೩); ವಿಶ್ವಾವಸುಸಂವತ್ಸರದ ವೈಶಾಖಶುದ್ಧ ೫ ಪಂಚಮಿಯೂ ಸೋಮವಾರ 
- * - ರಾಜ್ಮಂಗೈವಲ್ಲಿ (ಎಕ. 1 (8). ಗುಂಡ್ಲುಪೇ. ೨೫-೭ ; 165). [ಸಂ.) 
ವಿಶ್ವಾಸ (ನಾ). ೧. ನಂಬಿಕೆ ; ಭರವಸೆ : ಇಡಬೇಕೀಶ್ವರನಲ್ಲಿ ಭಕ್ತಿರಸಮಂ 
ವಿಶ್ವಾಸಮಂ ಸ್ವಾಮಿಯೊಳ್‌ (ಸೋಮೇಶ. ೭೯) ; ಅವರ ಕೀರ್ತಿಗೆ ತಕ್ಕಂತೆ ದುಡಿಯಬಲ್ಲೆವು 
ಎಂಬ ವಿಶ್ವಾಸ ಉಂಟಾಯಿತು (ಆತ್ಮಾರ್ಪ. ೧೩೭). ೨. ಪ್ರೀತಿ ; ಸ್ನೇಹ. ೩. ಭಕ್ತಿ ; 
ಶ್ರದ್ಧೆ : ಇದುಕಾರಣ ವಿಶ್ವಾಸದಿಂದ ಗುರು ವಿಶ್ವಾಸದಿಂದ ಲಿಂಗ ವಿಶ್ವಾಸದಿಂದ 
ಜಂಗಮ (ಸದ್ದೇವ. ೭೯-೨೩೩). ೪. ಗುಟ್ಟು ರಹಸ್ಕ. ೫. ಪಕ್ಷಿಗಳ ಉಲಿ. 
ಏಶ್ವಾಸಪಡು ಎ ನಂಬಿಕೆಯಿಡು ; ಭರವಸೆಯನ್ನು ಹೊಂದು : ಎಲ್ಲವೂ 
ಸಮಾನಗಂಧವಸ್ತುವಿನಲ್ಲಿ ವಿಶ್ವಾಸಪಡುವುದು (ಶಾಕುಂತ. ೬೯-೨೩). ವಿಶ್ವಾಸವಿಡು ಎ 
ವಿಶ್ವಾಸಪಡು : ನಿನ್ನಲ್ಲಿ ವಿಶ್ವಾಸವಿಟ್ಟು ಈ ಕೆಲಸವನ್ನು ಒಪ್ಪಿಸಿದ್ದೀನಿ (ರೂಢಿ). [ಸಂ.] 
ವಿಶ್ವಾಸಂಗೆಯ್‌ (ಕ್ರಿ). ನಂಬು ; ಭರವಸೆ ಇಡು : ಅಹಿತರುಮನವಿನೀತರುಮಂ 
ವಿಶ್ವಾಸಂಗೆಯ್ದು ಪ್ರಧಾನರಂ ಮಾಡಿ ನಡಪಿದ ಮೂಡಸಿಂಹಕ್ಕೆ ಏಗೆಯ್ದುಂ 
ಕಾರ್ಯಹಾನಿಯಾಗದೆ ಪೋಗದು (ಪಂಚತಂ. ಆ. ೨೩-೨೩). (ವಿಶ್ವಾಸ +೬ ಕೆಯ್‌ 
15| ವಿಶ್ವಾಸಘಾತ (ನಾ). ೧. ನಂಬಿಸಿ ಮೋಸಮಾಡುವುದು ; ನಂಬಿಕೆದ್ರೋಹ : 
ಅದು ಒಂದು ರೀತಿಯಿಂದ ವಿಶ್ವಾಸಘಾತ ಮಾಡಿದಂತೆ ಆಗುವುದು (ಮುಂಬಯಿ. ೪-೩೪) ; 
ಯಾರಿಗೂ ವಿಶ್ವಾಸಘಾತ ಮಾಡಬಾರದು (ಭಾರದ. ೧೦೩). ೨. ಹಕ್ಕಿಗಳ ಉಲಿಯ 
ಹೊಡೆತ. ೧, ೨ : ವಿಶ್ವಾಸಘಾತಂ ವನದ್ರುಮನೀಡದೊಳ್‌ . . . ಅಕ್ಕುಮಲ್ಲದೆ 
ಜನಪದಜನಂಗಳೊಳಿಲ್ಲ (ಜಗಎ. ೨-೧ ವ). 
(ಸಂ. (ವಿಶ್ವಾಸ 4 ಘಾತ) ; (ವಿ * ಶ್ವಾಸ * ಘಾತ)) 
| ವಿಶ್ವಾಸಘಾತಕ (ನಾ). ೧. ನಂಬಿಸಿ ಮೋಸಮಾಡುವುದು, - ದ್ರೋಹ 
ಬಗೆಯುವುದು. ೨. ನಂಬಿಸಿ ದ್ರೋಹ ಬಗೆಯುವವನು ; ನಯವಂಚಕ : 
ಅವನೊಬ್ಬ ವಿಶ್ವಾಸಘಾತಕನೆಂದು ತಿಳಿಯುವಷ್ಟರಲ್ಲಿ ಕಾಲ ಮಿಂಚಿತ್ತು (ರೂಢಿ). [ಸಂ.] 
ವಿಶ್ವಾಸಘಾತಕಿ (ನಾ). ನಂಬಿಸಿ ಮೋಸಮಾಡುವವಳು : ವಿರಸೆಯರು 
ವಿಶ್ವಾಸಘಾತಕಿಯರು ವಿಕಾರಿಯರು (ಬಸಪು. ೪೦-೫೬). (ಸಂ. ವಿಶ್ವಾಸಘಾತಕೀ] 
ವಿಶ್ವಾಪಘಾತಿ (ನಾ). = ವಿಶ್ವಾಸಘಾತಕ ೨ : ಹಿರಿಯರಂತೆ ಕಿರಿಯರು 
ವಿಶ್ವಾಸಘಾತಿಗಳೆಲ್ಲ (ಮೇದಿಮ. ೧೭). (ಸಂ. ವಿಶ್ವಾಸಘಾತಿನ್‌] 
ವಿಶ್ವಾಸತನ (ನಾ). ನಂಬಿಕೆ ಇಡುವುದು ; ವಿಶ್ವಾಸವಿಡುವಿಕೆ : ನಿಜವಿಶ್ವಾಸ 
ತನವಿಂದು ಅಳಿದೆವಲ್ಲಾ (ಬಸಪ. ೩೧-೧೪). (ವಿಶ್ವಾಸ $# - ತನ] 
ವಿಶ್ವಾಸಪಾತ್ರ (ನಾ). ನಂಬಿಕೆಗೆ ಅರ್ಹವಾದ ವ್ಯಕ್ತಿ ; ವಿಶ್ವಾಸಾರ್ಹ : ಆತನು 
ಎಲ್ಲವನ್ನೂ ಸರಿಯಾಗಿ ತಿಳಿಯಲು ವಿಶ್ವಾಸಪಾತ್ರಳಾದ ತಂಗಿಯ ಹಾಸಿನ ಬಳಿ ಹೋಗಿ 
, ೬. ಕಂಡನು (ಕಾಲೂರ. ೧೨ ಕಥಾಸಾರ). [ಸಂ.] 
ವಿಶ್ವಾಸಭೂಮಿ (ನಾ). (ಆಲಂ) ನಂಬಿಕೆಗೆ ಯೋಗ್ಯವಾದ ವ್ಯಕ್ತಿ ; ವಿಶ್ವಾಸ 
ಪಾತ್ರನಾದವನು : ಆತ್ಮೀಯ ಪರಮವಿಶ್ಚಾಸಭೂಮಿಗಳಪ್ಪ ನಾಲ್ವರ್‌ 
ಮಂತ್ರಿಗಳ್ವೆರಸು (ಸುಕುಮಾ. ೩-೨ ವು. [ಸಂ.] 
ವಿಶ್ವಾಸಸೂಚಕ (ನಾ). ನಂಬಿಕಸ್ತನಾದವನು ; ವಿಶ್ವಾಸಾರ್ಹ : ಕೌರವಜನಪ 
ತನ್ನರಮನೆಯ ಸಚಿವರೊಳನುಪಮಿತವಿಶ್ವಾಸಸೂಚಕನನು ಪುರೋಚನನ ನೆನೆದ 
(ಕುವ್ಮಾಅ. ೮-೬೬). [ಸಂ.7 
ವಿಶ್ವಾಸಿ (ಗು). ೧. ನಂಬಿಕೆಗೆ ಪಾತ್ರವಾದ ; ಪ್ರಾಮಾಣಿಕವಾದ : ಸ್ಕಂದಂ 
ಯುವರಾಜಂ ಗಣವೃಂದಂ ವಿಶ್ವಾಸಿವಿತತಿಯಹಿಕಂಕಣನಾ (ವೀರವಿ. ೨-೪೫). 
(ನಾ) ೨. ನಂಬಿಕೆಗೆ ಪಾತ್ರವಾದುದು, -- ಯೋಗ್ಯವಾದುದು : ಪಾಲನೂಗ 
ಫಣಿಯಂ ಸಾಕಲ್ಲೆ ವಿಶ್ವಾಸಿಯೇ (ಸೋಮೇಶ. ೪೧). ೩. ನಂಬಿಕೆಗೆ ಪಾತ್ರನಾದವನು ; 
ವಿಶ್ವಾಸಕ್ಕೆ ಯೋಗ್ಕನಾದವನು : ""ಶ್ರಂಭಕಃ. .. ಶ್ರಬ್ಧವಾನ್‌ - ಈ ೪ ವಿಶ್ವಾಸಿ'' 
(ಕಾಶಕ್ಕ. ೧೩೩). ೪. ಪ್ರೀತಿಸುವವನು ; ಪ್ರಿಯಕರ : (8. (ಹಂ. ವಿಶ್ವಾಸಿನ್‌] 
45| ವಿಶ್ವಾಸಿಗ (ನಾ). ನಂಬಿಕೆಗೆ ಪಾತ್ರನಾದವನು : ಸುಬ್ಬಣ್ಣ ನೀನೆ ಅವಳ 
ವಿಶ್ವಾಸಿಗನಲ್ಲವೆ? (ದೇಶಧು. ೫). (ವಿಶ್ವಾಸ ೬ - ಇಗೆ) 


5 


i 
al 
| 


20 


25 


ವಿಶ್ವಾಸಿಸು 


ವಿಶ್ವಾಸಿಸು (ಕ್ರಿ). ೧. ನಂಬು ; ಭರವಸೆಯಿಡು : ಇವಳೀಗಳ್‌ ಪೇಟ್ದ 
ಮಾತಾ ಕನಸನವಿತಥಂ ಮಾಬ್ಪ್ಬ ಮಾತಪ್ಪುದಾಗಿರ್ದುವವಂ ವಿಶ್ವಾಸಿಸಲ್ಪಂದಪುದೆ 
(ಕಾದಂಪೂ. ೩೮೯) ; ವಿಷಯಾತುರರೆಳು ವಿಶ್ವಾಸಿಸದೆ ನೀ ವಸುಧೆಯ ಸಲಹೆಲೆ ಕಂದ 
(ಜೀವಯಾಂ. ೨೦-೩೦). ೨. ಪ್ರೀತಿಸು ; ಅನುರಾಗ ತೋರು : 8). 
(ವಿಶ್ವಾಸ + - ಇಸು! 
ವಿಶ್ವೆ (ನಾ). ೧. ಒಂದು ಬಗೆಯ ಔಷಧೀಸಸ್ಮ ; ಆತಿಬಜೆ : "ವಿಶ್ವಾ, ವಿಷಾ 
- - - ಅತಿಬಜೆ ಹೆಸರು'' (ಸಿದ್ಧಾಂತಿ. ೧೩೪). ೨. ಒಣಿಶುಂದಿ ; ಅಲ್ಲ : ''ಶುಂಶೀ, 
ನಾಗರಂ, ಮಹೌಷಧಂ,ವಿಶ್ವಭೇಷಜಂ, ವಿಶ್ವಾ - ಈ ೫ ಶುಂಠಿ'' (ಹಲಾಯು. 
[ಸಂ. ವಿಶ್ವಾ] 
ವಿಶ್ವೇಕ್ಷಣ (ನಾ). ಎಲ್ಲವನ್ನೂ ಗಮನಿಸುವಂಥವನು :ವಿಶ್ವೇಕ್ಷಣಂ ವೃದ್ಧಗೋಚರ 
ಸೇವಾನುತ ದೂರತತ್ವವಿನಯಂ ಶಾಂತೀಶ್ವರಂ (ಶಾಂತಿಪು ೧೦-೧೦೯). ಸಂ.) 
ವಿಶ್ವೇದೇವ (ನಾ). ಐ ವಿಶ್ವದೇವತೆ. (ಸಂ.] 
ವಿಶ್ವೇದೇವತೆ (ನಾ). ಎ ವಿಶ್ವದೇವತೆ : ಅವನ . . . ತೋಳುಗಳಲ್ಲಿ ಆದಿತ್ಮರೂ 
- ವಿಶ್ವೇದೇವತೆಗಳೂ ಯಕ್ಷ ಗಂಧರ್ವ ರಾಕ್ಬಸರೂ ಕಂಡರು (ವಚಭಾ. ೨೫). 
[ಸಂ. ವಿಶ್ವೇದೇವತಾ) 
ವಿಶ್ವೇಶ (ನಾ). ೧. ಪ್ರಪಂಚದ ಒಡೆಯ ; ಶಿವ : ಅಚ್ಮುತನೆನಿಪನಂ ಕೊಂಡೊಯ್ದು 
ವಿಶ್ವೇಶನ ಹೊಡವಡಿಸಿದಪೆಂ (ಬಸಪು. ೫೩-೬೨). ೨. ವ ವಿಶ್ವನಾಥ ೩: ಕಾಶಿಗೈತಂದು 
ವಿಶ್ವೇಶಂಗೆ ಪೊಡಮಟ್ಟನು (ಜೈಮಿಭಾ.-೩೦).೩ . ವಿಷ್ಣು ; ನಾರಾಯಣ : ವಿಶ್ವೇಶ 
ನಿನ್ನ ಶಾಶ್ವತಮೂರ್ತಿಯಂ ತಳೆವ ವಿಶ್ವಾಸದಿಂದೆ ನಿನಗೊಪ್ಪಿಸಿದೆನೀಗಳೀ ನಶ್ಚರಶರೀರಮಂ 
(ಜೈಮಿಭಾ. ೨೬-೭೪). ೪. ಬ್ರಹ್ಮ. ॥ಸಂ.) 
ಎಶ್ರೇಶ್ವರ (ನಾ). ೧. ವ ವಿಶ್ವನಾಥ ೩ : ತ್ರಿವಿಕ್ರಮನ ಹಿಂದಣೆಲುವಂ ಮುಣಿದು 
 ಪಿಡಿದನು ಸ್ಕಂದಪಿತನೆಂದೋದಲೊಲ್ಲನು ಬಂದು ವಾರಾಣಸಿಯೊಳಂ ವಿಶ್ವೇಶ್ವರನ 
ಮುಂದೆ (ಬಸಪು. ೫೭-೨೩). ೨. [ಜೈನ] ಆದಿತೀರ್ಥಂಕರ : ಆ ವಿಶ್ವೇಶ್ವರನ ಮನೋ 
ಮಧುಕರಮಂ ತಮ್ಮ ಮುಖಾರವಿಂದದೊಳ್‌ ನಲಿಯಿಸಿಯುಂ (ಆದಿಪು. 5-೨೪ ವ). 
[ಸಂ.) 
ವಿಶ್ಟೋಜ್ಜನನ (ನಾ). ಜಗತ್ತಿನ ಸೃಷ್ಟಿ ; ಲೋಕದ ಉತ್ಪತ್ತಿ : ಶ್ರೀಧರಂ 
ಯೋಗನಿದ್ರೋದ್ಯಮದಿಂದೆರ್ದು ವಿಶ್ಟೋಜ್ಜನನವಿಧಿಗೆ ಚಿತ್ತಂದರಲ್‌ (ಎಕ. 11 ಶಿಕಾರಿ. 
[ಸಂ.) | 
ವಿಶ್ಟೋದರ (ನಾ). ಜಗತ್ತನ್ನೇ ತನ್ನ ಹೊಟ್ಟೆಯಲ್ಲಿ ಅಡಗಿಸಿಕೊಂಡವನು ; 
ಪರಮಾತ್ಮ : ವಿಶ್ವೋದರನು ವಿಶ್ವೇಶಾ ವಿಶ್ವಮಯ ತಾನು (ಗಗತಾ. ೧೭-೧೯). [ಸಂ.) 
ವಿಶ್ಟೋದ್ಧತಿ (ನಾ). ಹದಿನಾಲ್ಕು ಬಗೆಯ ನಾಡಿಗಳಲ್ಲಿ ಒಂದು 
ಪಾವಕನಧಿದೇವತೆಯಾದ ವಿಶ್ವೋದ್ಧತಿಯೇ ಜಠರಾಂತಮಾಗಿಹುದು (ವಿವೇಕ. ೧೫೧). 
ಸ [ಸಂ.) 
ವಿಷ (ನಾ). ೧. ಸಾಮಾನ್ಮವಾಗಿ ಹಾವು ಮತ್ತಿತರ ಕೆಲವು ಪ್ರಾಣಿಗಳ 
ಅಂಗಾಂಗಗಳಲ್ಲಿ ಹಾಗೂ ಕೆಲವು ಸಸ್ಯಗಳಲ್ಲಿ ಸಂಗ್ರಹವಾಗಿರುವ 
ದ್ರವರೂಪದ ನಂಜು, -- ಗರಳ : ನೀರಡಸಿ ವಿಷವನೀಂಟಬಹುದೆ (ಬಸವ. ೧೨೦) ; 
ವಿಷದಿಂ ಕೊಲ್ವಹಿಯುಂ ನಿಟ್ಟುಸಿರಿಂ ಕೊಲ್ವಹಿಯುಂ . . . ಪೆಸರ್ಗೊಳೆ ಕೊಲಲಾರ್ಪ 
ಖಳನೊಳೆಣೆವಂದಪುವೇ (ಪುಪ್ಪಘ ೧-೫೩) ; ನಾಗ, ಕಳಿಂಗದಂಥ ಹಾವುಗಳು ತಮ್ಮ 
ವಿಷದ ಹಲ್ಲುಗಳಿಂದ ಕಡಿಯುವುವು (ಬಾಲಪ್ರ. 1, ೧೬೨೫). ೨. ಪ್ರಾಣಕ್ಕೆ 
ಹಾನಿಕಾರಕವಾದ ಒಂದು ಬಗೆಯ ಪದಾರ್ಥ ; ಪಾಷಾಣ : ಅಮೃತಮಯ 
ಕಿರಣನೆಂಬುದುಮಮರದು . . . ಶಶಿಗೆಂದುಂ ಸಮನಿಸಿ ವಿಷಕಿರಣನುಮನಲ 
ಮುರೀಚಿಯುಮೆಂದೆನಲ್ಕೆ ಮೋಹಾಪೋಹಂ೦ (ಕವರಾ. ೩-೧೮೩) ; ವಿಷದ 
ಲಡ್ಡುಗೆಯನಿಕ್ಕಿಯು ಮೆನಿತಾನುಮುಪದ್ರವಂಗಳೊಳ್‌ ತೊಡರಿಕ್ಕಿಯುಂ ಗೆಲಲಾಜದೆ 
(ಪಂಪಧಾ. ೨-೩೨ ವು. ೩. ಸಾಂಕ್ರಾಮಿಕರೋಗಗಳನ್ನು ಹರಡಬಲ್ಲ ರಸಿಕೆ, 
ಸೋಂಕು ಮುಂತಾದುವು : "ವಿಷಕ್ರಿಮಿ', "ವಿಷಗಾಳಿ' ಪರಾ. 
೪. ಉಗ್ರತರವಾದ ನಂಜುಳ್ಳ ಒಂದು ಬಗೆಯ ಔಷಧೀಸಸ್ಕ; ವತ್ಸನಾಭಿ : 


೧೦೧-೪೬೧). 


೧೨೩-೪ ; 1158). 


೪ 
ಆ 


ಸಾ ಮಾ ಹಾಹಾಹಾಹಾಹಾ ದ ಹಾದರ ಅದಾ ಣಾ ಖಾ ದಾ ಅಲ ಆ ಹಲಾ ಯೂ ಅಗಾ, 


೩೯೬೩ 


15 


20 


35: 
1 


4 


4s 


ವಿಷಕ್ರಿಮಿ 


““ವಿಷಂ - ನೀರು, ಬೋಟ, ವತ್ಸನಾಭಿ, ಇಲಿಪಾಷಾಣ'' (ಓಷಧಿ. ೧೫೨). ೫. ಕಹಿ ; 
ತಿಕ್ತ : ಸೌತೆಕಾಯಿ ಹೆಚ್ಚುವಾಗ, ಮೊದಲು ಆದರ ಎರಡುತುದಿಗಳಲ್ಲೂ ಇರುವ 
; ವಿಷವನ್ನು ತೆಗೆದು ಹೆಚ್ಚಬೇಕು (ರೂಂ). ೬. ನೀರು ; ಜಲ : ತಿಳಿಗೊಳದೊಳ್‌ 
ಕುಳಿರ್ವ ವಿಷಮೆಯ್ದೆ ವಿಷಂ . . . ಎಂದು ಸಂಚಲಿಸಿ ಕರಂ ಕರಂ ಭ್ರಮಿಸುವಂ 
ಸ್ಮರತಾವದಿನಾ ನೃಪಾಲಕಂ (ನಳಚಂ. ೧೭೦) ; ನೀರಡಿಸಿ ನದಿಯಂ ಪೊಕ್ಕು ವಿಷವ 
ನೀಂಟುತ್ತಿರಲು ಮಕರಂ ಪದವ ಏಡಿದು ಮಿಸುಕಲೀಯದೆ ತಡೆಯೆ (ಪ್ರೌಢರಾ. ಆ-೮). 
೭. ಕಠೋರತೆ ; ನಿಷ್ಠುರತೆ. ೮. ಮದ ; ಉನ್ಮತ್ತತೆ : ""ಮದ ನಂಜು ಜಲ 
ಕಠೋರಗಳಿದು ನಾಲ್ಕುಂ ವಿಷಗಳಕ್ಕು'' (ನಾನಕ ೨೧). ೯. (ಆಲಂ) ಹೊಟ್ಟೆಯುರಿ ; 
ಅಸೂಯೆ : ಮನಸ್ಸಿನ ವಿಷವೆಲ್ಲಾ ನಾಲಿಗೆಗೆ ಇಳಿದು, ರುಚಿ ಕೆಟ್ಟುಹೋಗುತ್ತದೆ 
(ಮನೋನಂ. ೨೪೦). ೧೦. ದ್ವೇಷ ; ವೈಮನಸ್ಮ : ಸ್ನೇಹವಾಗಿದ್ದ ಅವರಿಬ್ಬರ 
ಮಧ್ಯದಲ್ಲಿ ಈ ಹೊಸಬಳು ವಿಷ ಬಿತ್ತಿ ಹೋದಳು (ರೂಢಿ). (ಸಂ.] 
ವಿಷಉಮ್ಮತ್ತಿ (ನಾ). ಒಂದು ಬಗೆಯ ಸಸ : (ಮೈಔಿಗಿ ೨೯-೫೬). 
(ವಿಷ # ಉಮ್ಮ ತ್ತಿ] 
ವಿಷಕಂಠ (ನಾ). ವಿಷವನ್ನು ಕಂಠದಲ್ಲಿ ಧರಿಸಿದವನು ; ಶಿವ : ವಿಷಕಂಠ 
ವಿಷಮಾಕ್ಷ ವಿಷಮಾಸ್ತ್ರಹರ (ಸಿದ್ದರಾ. ೬-೪೦) ; ಏನು ಬಂದರೂ ನುಂಗುವ ವಿಷಕಂಠನ 


ಮನೋಭಾವ ಹೊತ್ತೇ ಅವರು . . . ಬಂದದ್ದಲ್ಲವೇ? (ಹೊಸಳ್ಳಿ. ೪೪). [ಸಂ.] 
ವಿಷಕಂಧರ (ನಾ). ಇ ವಿಷಕಂಠ : ವಿಷಕಂಧರನ ಬಿರುದಿನ ವಾಹನವ ತನ್ನಿ 
(ಬಸಪು. ೫೯-೩೬). [ಸಂ.1 


ಎಷಕಣಿಗಲೆ (ನಾ). ಒಂದು ಬಗೆಯ ಸಸ : (ಮೃನಿಗಿ ೭೮-೧೫೯೬). 
[ವಿಷ 4 ಕಣಿಗಲೆ (< ಕಣಗಿಲೆ, | 
ಎಷಕನ್ನಿಕೆ (ನಾ). ೧. ಶರೀರದಲ್ಲೆಲ್ಲಾ ವಿಷವು ತುಂಬಿರುವ ಹೆಣ್ಣು : ೫. 
ಹಿಂದಿನ ಕಾಲದಲ್ಲಿ ರಾಜರು, ಕೆಲವು ರೂಪವತಿಯರಾದ ಹೆಣ್ಣುಗಳಿಗೆ 
ಚಿಕ್ಕಂದಿನಿಂದಲೇ ಸ್ವಲ್ಪಸ್ಟಲ್ಪವಾಗಿ ವಿಷ ಕೊಟ್ಟು ಆಕೆಯ ಮೈಯೆಲ್ಲಾ 
ವಿಷಪೂರ್ಣವಾದರೂ ಅದರ ಸೋಂಕು ಆಕೆಗೆ ಮಾತ್ರ ತಗಲದಂತೆ ಸಾಕಿ 
ಶತ್ರುವಿನ ನಾಶಕ್ಕಾಗಿ ಕಳಿಸುತ್ತಿದ್ದುದಾಗಿ ತಿಳಿದುಬಂದಿದೆ. ಆಕೆಯನ್ನು 
ಕೂಡಿದವನು ಸತ್ತು ಹೋಗುತ್ತಿದ್ದನು : ವಿಷಕನ್ನಿಕೆಯರಿವರ್‌ . . . ಬೆರಸಿದೊಡೆ 
. ಪುರುಷವಾಯುಷವನಪಹರಿಪರು (ಜೈಮಿಭಾ. ೧೫-೫೦) ; ಈ ಸ್ತ್ರೀಯು ವಿಷಕನ್ನಿಕೆಯು! 
ಚಂದ್ರಗುಪ್ತನ ನಾಶಾರ್ಥವಾಗಿ ರಾಕ್ಷಸನು . . . ಕಳುಹಿಸಿದನು (ಮುದ್ರಾಮಂ. ೨೧೮). 
೨. (ಆಲಂ) ತೃಜಿಸಬೇಕಾದ ಹೆಣ್ಣು : ಅಕಟ ಪಾಂಡುಮಹೀಶ ಎಷಕನ್ನಿಕೆಯನೆನ್ನನು 
ಮುಟ್ಟೆದೆ (ಕುವ್ಮಾಅ. ೫-೧೭). [ಆ ಸಂ. ವಿಷಕನ್ಮಕಾ] 
ಎಷಕನ್ಮೆ (ನಾ). ಎ ವಿಷಕನ್ನಿಕೆ ೧ : ಅಂಗಸಂಗಸುಖದಿಂ ಸ್ವಸ್ಮನಾಗಿದ್ದವನು 
ಶಯನಗೃಹದಿಂ ಮರಳಿ ಬಾರನು . ಅದರಿಂದ ಇವಳು ಎಷಕನ್ಮೆ ಎಂದು 
ತಿಳಿಯಬೇಕು (ಮುದ್ರಾಮಂ. ೨೨೬). (ಸಂ. ವಿಷಕನ್ಮಾ) 
ವಿಷಕಪರ್ದ (ನಾ). ವಿಷವನ್ನು ಪಾನಮಾಡಿದ ಶಿವ : ವಿಷಧರನ ಕಿಂಕರನನಾ 
ವಿಷವೇನ ಮಾಡುವುದು . . . ವಿಷಕಪರ್ದನ ಭಕ್ತನಂ ವಿಷವೇನ ಮಾಡುವುದು 
(ಒಸವು ೪೯-೩೯). (೫ಂ.) 
| ವಿಷಕಲ್ಲು (ನಾ). ಸಸ್ಮಗಳನ್ನು ಹಾಳುಮಾಡುವ ಒಂದು ಬಗೆಯ ಕಲ್ಲು : 
ಉಪವನ ನಿರ್ಮಾಣಕ್ಕೆ ಯೋಗ್ಕಗಳಾದ ಭೂಮಿಗಳಂ ಪೇಳುವೆನು ವಿಷಕಲ್ಲು ಹುತ್ತ 
ಬಿಲಂಗಳಿಂದಲೂ ಬೆಣಚುಕಲ್ಲುಗಳಿಂದಲೂ ಯುಕ್ತವಾದ ಭೂಮಿಯು ಆಳವಾಗಿ 
ತೋಡಿದರೆ ನೀರು ಬರುವ ಭೂಮಿಯು ಮರಗಳಿಗೆ ವೃದ್ಧಿಯಂ ಕೊಡುವುದಿಲ್ಲ 
(ಸೌಗಂಧಿ. ೪೨೪-೮). [ವಿಷ 3- ಕಲ್ಲು (೮ ಕಲ್ಮ್‌)) 
ಎಷಕುಂಬಳ (ನಾ). ಕಹಿರುಚಿಯ ಒಂದು ಬಗೆಯ ಕುಂಬಳ ;""ಕಹಿಸೋರೆ'' : 
(ಗಂಗಾಮ. 8). (ವಿಷ 4 ಕುಂಬಳ] 
ಎಷಕ್ರಿಮಿ (ನಾ). (ಸೋಂಕುರೋಗಗಳನ್ನು ಹರಡುವಂಥ) ವಿಷದಿಂದ 
ಕೂಡಿರುವ ಹುಳು, -- ಜಂತು : ವಿಷಕ್ರಿಮಿಗಳನ್ನು ಸಾಕಿ ಕಾಜಿನ ಗೋಲಕಗಳಲ್ಲಿ 
ತುಂಬಿಸಿ ಸಿಡಿಗುಂಡುಗಳಂತೆ ವೈರಿರಾಜ್ಮದಲ್ಲಿ ಎಸೆಯಲು ಬರುವುದು (ದಾಲಪ್ರ. 1.೫೯೫) ; 


ಎಷಖದ್ದಿ ೭೯೬೪ ಎಹದೇಹಿ 


ಇವುಗಳಿಗೆ ಇತರ ವಿಷಕ್ರಿಮಿಗಳ ಸಂಪರ್ಕವಾದರೆ ಎಲ್ಲವೂ ಸತಾಚತಿ | ೪. ದುಃಖಗೊಂಡಿರುವವನು ; ವ್ಯಥಿತ: ನರೆಯುಮಂ ತೊಟ್ಟನೆ ಕಂಡು ನಾಣ್ಣಿ 
(ಹೊಸಕ್ತಿ. ೯). [ಸಂ.] ದಿಷಣ್ಣನಾಗಿರ್ಪನ್ನೆಗಂ (ಚಾವುಂಪು: ೭೪) ; ಜಾನಕಿಯ ದೂಸಟ್‌ಂ ಲಂಕಾನಾಥಂ ದಾಶ 
ವಿಷಖದ್ದಿ (ನಾ). ಒಂದು ಬಗೆಯ ಔಷಧೀಸಸ್ಮ : ಬೂರಗದ ಉಟು ವಿಷಖದ್ದಿ | | ' ರಥಿಯ `ಕೈಯೊಳ್‌ ಮಡಿಗುಂ ಎನೆ ವಿಭೀಷಣಂ ವಿಷಣ್ಣನಾಗಿ (ಪಂರಾಮಾ. ೩-೨೩ ವ). 
ಬಿಲ್ವದ ಹಣ್ಣು . . . ಇವನ್ನೆಲ್ಲಾ ಚೂರ್ಣಮಾಡಿ :ಸಕವ್ಕ. ಪರಿ. ೪೮೭). ವಿಷ * ಖದ್ದಿ?] | | ೫. ಕುಗ್ಗಿದ ಉತ್ಸೂಹವುಳ್ಳಪನು ; ನಿರುತ್ಸಾಹಿ : ಅರ್ಜುನ ದುಃಖತನಾಗಿದ್ದಾನೆ. 


ವಿಷಗಳ (ಬಾ). ಇ ವಿಷಕಂಠ : ವಿಬುಧರುಸಹಿತಿ ಕರಬೆಸ್ಕಿಕಂದು . . ಕೆಟ್ಟಿವೆಂದು - 5] ವಿಷಣ್ಣನಾಗಿದ್ದಾನೆ (ಧರ್ಮಸಾ. ೧೧೯). ೬. [ನಾಟ್ಯ। ಮೂವತ್ತಾರು ಬಗೆಯ 
ಪುಃಹರಗೆ ವಿನ್ನೈಸೆ ವಿಷಗಳನಎಲ ಸಂತೈಬುತಿ (ಪಾಢಇ. ೪ ೨೨) (ಸಂ ವಿಷಗಲ] | | ದೃಟ್ಟಚಲನೆಗಳಲ್ಲಿ ಒಂದು ; ವಿಷಾದವನ್ನು ಸೂಚಿಸುವ ದೃಷ್ಟಿ : 
ಎಖಗಳಿಗೆ, ವಿಷಘಳಿಗೆ (ನಾ). ಎ. ಕೆಟ್ಟ ಮುಹೂರ್ತ ; ಅಶುಭಸಮಯ : | ನಿಲ್ಲದೆವೆಯುಕ್ಕುತರಲ್ಲುಂ ನಲ್ಲಳೆ ಕೇಳ್‌ ಸ್ತಬ್ಧತಾರೆಯಾಗೆ ವಿಷಣ್ಣಂ (ಲಾಸ್ಕರಂ. ೩-೩೩). 
ಯಾವ ವಿಷಗಳಿಗೆಯಲ್ಲಿ ಈ ಕೆಲಸ ಪ್ರಾರಂಭವಾಯಿತೋ ದೇವರಿಗೇ ಗೊತ್ತು (ರೂಢಿ). | | (ಸಂ. 
೨. ದುರದೃಷ್ಟದ ಸಮಯ ; ಕಷ್ಟಕಾಲ : ಎಂತಹ ಪಾಷಾಣಹೃದಯವಾದರೂ | ಎಷಣ್ಣತೆ (ನಾ). ೧. ದುಃಖ ; ವೃಥೆ. ೨. ನಿರುತ್ಸಾಹ ; ನಿರಾಸಕ್ತಿ : ಏನೋ 
ಈ ವಿಷಗಳಿಗೆಯಲ್ಲಿ ಕರಗಿ ನೀರಾಗಬೇಕು (ಕಾವಂ. ೨೧೭). ವಿಷಘಳಿಗೆ : ೧. ಇದು | 1 ಒಂದು ವಿಷಣ್ಣತೆ ವನ್ನ ಮನದಲ್ಲಿ ಮೂಡಿತು (ರಾಮಾನೆ. ೧೧೭). (ಸಂ. ವಿಷಣ್ಣತಾ] 
ವಿಷಘಳಿಗೆ ಇರಬಹುದು (ಹೊಸ್ತಿ. ೨೨೦). (ವಿಷ *- ಗಳಿಗೈ (ಆ ಗಟ್‌ಗೆ)]' ' | ವಿಷಣ್ಣಮನ (ನಾ). ೧. ಖಿನ್ನತೆಯಿಂದ ಕೂಡಿದ ಮನಸ್ಸು. ೨. ದುಃಖದಿಂದಿರು 
ವಿಷಗಾಳಿ (ನಾ). (ಸೋಂಕುರೋಗಗಳನ್ನು ಹರಡಬಲ್ಲ) ನಂಜು ಬೆರೆತಿರುವ ವವನು ; ಖಿನ್ನ : ವಿಜ್ಮಾವಚನದಿನಾತನಾಸನ್ನಮೃತ್ಮುವನಲ್‌ದು ವಿಷಣ್ಣಮನ 
ಗಾಳಿ ; ವಿಷಪೂರಿತವಾದ ವಾಯು : ಎಷಗಾಳಿಗಳನ್ನೂ ವಿಷಕ್ರಿಮಿಗಳನ್ನೂ ಇನ್ನು ನುದಾಸೀನನಾಗಿರ್ದಂ (ಆದಿಪು. ೨-೧೪ ವು. (ಸಂ. ವಿಷಣ್ಣಮನಸ್‌) 
ಮುಂದೆ ಸಮರದಲ್ಲಿ ಉಪಯೋಗಿಸಬಾರದು (ಬಾಲಪ್ರ. 1. 8೯೬). (ವಿಷ * ಗಾಳಿ) ವಿಷಣ್ಣವದನ (ನಾ). ೧. ಬಾಡಿದ ಮುಖ ; ಉತ್ಸಾಹವನ್ನು ಕಳೆದುಕೊಂಡ 
ವಿಷಗುಳಿಗೆ (ನಾ). ಕ್ರಿಮಿಕೀಟಗಳನ್ನು ಕೊಲ್ಲಲು ಬಳಸುವ, ನಂಜು ಬೆರಸಿದ |15] ಮುಖ : ಅವಳ ವಿಷಣ್ಣವದನವೇ ಈ ನಗು ಕೃತಕ ಎಂದು ಸಾರಿ ಹೇಳುತ್ತಿತ್ತು 
ಮಾತ್ರೆ : ಸಾವಿರಾರು ಇಲಿಯ ಬಲೆಗಳ ಸಂಗ್ರಹವಿದ್ದಿತು. ವಿಷಗುಳಿಗೆಯ ಚೀಲಗಳೂ (ವಾಶ್ಷಲ್ಮ. ೨೧೯). ೨. ಚಿಂತಾಕ್ರಾಂತನಾದವನು ; ದುಃಖಿತ : ಶಿಲಾತಲದೊಳ್‌ 
ತುಂಬಿದ್ದವು (ಜಯಂತ. ೪೨೭). [ವಿಷ + ಗುಳಿಗೆ] ಕುಳ್ಳಿರ್ದು ಬಾಷ್ಟವಿಷಣ್ಣವದನನಾಗಿ ತರಳಿಕೆಯನಿದೇನೆಂದು ಬೆಸಗೊಳ್ಳುದುಂ 
ವಿಷಗೊಳಿಸು (ಕ್ರಿ). ನಂಜೇರುವಂತೆ ಮಾಡು ; ಸೋಂಕುಂಟಾಗುವಂತೆ ಮಾಡು : (ಕಾದಂಉ. ೫೪೪) ; ವಿಭೀಷಣನು ವಿಷಣ್ಣವದನನಾಗಿ ಈ ವಿಧಿಲಿಖಿತವನ್ನು ತಪ್ಪಿಸುವ 
ಕ್ರಿಮಿನಾಶಕಗಳು ಸಸ್ಮ ಪ್ರಾಣಿಗಳ ಅಂಗಾಂಶಗಳೆಲ್ಲವನ್ನೂ ವಿಷಗೊಳಿಸುವುದರಿಂದ ಉಪಾಯವನ್ನು ಚಿಂತಿಸಿ... ಕೊಂದು ಬರುವಂತೆ ಆಜ್ಞಾಪಿಸುವನು (ಸಾಹಿಸ. ೮೬). 
ಚುಚ್ಚಿ ಹೀರುವ ಕೀಟಗಳು ಆಹಾರವನ್ನು ಹೀರುವಾಗಕ್ರಿಮಿನಾಶಕವನ್ನು ಹೀರಿಕೊಳ್ಳುತ್ತವೆ |20 [ಸಂ.] 
(ಈಟಬೆ. ೬೮). [ವಿಷ 4 ಕೊಳ್‌,4 - ಇಸ್ಕು) ವಿಷಣ್ಣಹೃಜಯ (ನಾ). ೧. ದು:ಖದಿಂದ ಕೂಡಿದ ಹೃದಯ. ೨. ದುಃಖಿತನಾದ 
ವಿಷಗ್ರಂಥಿ (ನಾ). ಕೆಲವು ಪ್ರಾಣಿಗಳ ಶರೀರದಲ್ಲಿರುವ ನಂಜನ್ನು ಹೊಂದಿರುವ ವನು ; ಖನ್ನಮನಸ್ಕ : ಲಕ್ಷ್ಮಣಂ ವಿಷಣ್ಣಹೃದಯನುದ್ದೀಪಿತಕೋಪಶಿಖಿಶಿಖಾಕಲಾಪ 
ಗಡ್ಡೆ : ವಿಷಗ್ರಂಧಿಗಳು (Poison glands) (ಕೀಟಬೆ. ೪). [ಸಂ.) 2 ನಿಂತೆಂದಂ (ಪಂರಾಮು. ೯-೧೩೨ ವ). ([ಸಂ.) 
ವಿಷಗ್ರೀವ (ನಾ). ಎ ವಿಷಕಂಠ : ವಾಕ್ಪತೀಶಪತಿಯಾವಾಪ ಸಂಸ್ತೋತ್ರಸೇವಾನುಸುಖ | | ವಿಷಣ್ಣಾನನೆ (ನಾ). ದುಃಖದಿಂದ ಕೂಡಿದ ಮುಖವುಳ್ಳವಳು : ವಿಷಣ್ಣಾನನೆಯಂ 
ವಿಷಗ್ರೀವಾಢ್ಕ ಶಾಂತಮಲ್ಲ (ವೀಶೈಪು ೪-೩-೧). (ಸಂ.] 25 .. ೬ ಕೆಂಡಿಂತೆಂದಳ್‌ (ಯಶೋಚ. ೨-೩೫). 
ವಿಷಘಳಿಗೆ "ವಿಷಗಳಿಗೆ' ನೋ. (ಸಂ. ವಿಷಣ್ಣಾನನಾ (ವಿಷಣ್ಣ 4 ಆನನ + -)] 
ವಿಷಚಕ್ರ (ನಾ). ಒಂದು ಕ್ರಿಯೆ ಮತ್ತೊಂದುಕ್ರಿಯೆಗೆ ದಾರಿಮಾಡಿಕೊಡುವುದು ; ವಿಷತೀಟೆ (ನಾ). ಒಂದು ಬಗೆಯ ಔಷಧೀಸಸ್ಮ : (ಮೈಔಗ. ೨೪-೪೪೬). 
ಒಂದನ್ನೊಂದು ತೀವ್ರಗೊಳಿಸುವ ಕ್ರಿಯೆ ಪ್ರತಿಕ್ರಿಯೆಗಳ ಸರಣಿ :ಕರ್ನಾಟಕದಲ್ಲಿ (ವಿಷ 4 ತೀಟೆ] 
“ಓದುವವರಿಗೆ ಪುಸ್ತಕಗಳಿಲ್ಲ ; ಪ್ರಕಟವಾದ ಪುಸ್ತಕಗಳನ್ನು ಓದುವವರಿಲ್ಲ' ಎಂಬ | | ವಿಷತೊಗರಿ (ನಾ). ಒಂದು ಬಗೆಯ ತೊಗರಿ : ಚಕ್ಕತೊಗರಿ, ವಿಷತೊಗರಿ, 
ವಿಷಚಕ್ರವು ಎಂದಿನಿಂದಲೂ ರೂಢಿಯಲ್ಲಿದೆ (ಸಾಸಮು. ೪೮) ; ಕಡೇಆಟದ ವಿಷಚಕ್ರದಲ್ಲಿ | 30) ಕೇಸರಿಬೇಳೆ (ಮೈಔಗಿ. ೪-೯೮೧). [ವಿಷ *- ತೊಗರಿ, (ಎ ತೊವರಿ)] 
ನಾನೂ ಸಿಕ್ಕಿದ್ದೆ (ನಾಡಿಗೇ. ೧೨). ೫ ಇದು ಇಂಗ್ಲಿಷಿನ "Vicious ಲ1rಂl' | | ವಿಷತ್ರಯ (ನಾ). ಸ್ಥಾವರ, ಜಂಗಮ ಮತ್ತು ಕೃತ್ರಿಮ ಎಂಬ ಮೂರು 
ಎಂಬುದರ ಭಾಷಾಂತರ. (ಸಂ.) ಬಗೆಯ ವಿಷಗಳು ; ವಿಷಮವಿಷತ್ರಯಮಬ್‌ಗುಂ ನಿನ್ನ ಪದದ್ವಯಮಂ 
ವಷಚಿಕಿತ್ಸೆ (ನಾ). ದೇಹಕ್ಕೆ ಸೇರಿದ ವಿಷವನ್ನು ಹೋಗಲಾಡಿಸಲು ಮಾಡುವ 


ಚಿಂತಿಸುವೊಡೆ (ಜನಾಲೆ. ೧). [ಸಂ.] | 
ಚಿಕಿತ್ಸೆ : ಇಟ್ಟಿಮರ. .. ಆಯುರ್ವೇದದ ವಿಷಚಕಿತ್ಸಾಪ್ರಯೋಗದ ಪ್ರಕಾರ ಬೀಜಗಳನ್ನು | ! ವಿಷದಿವ್ಯ (ವಾ). ಅಪರಾಧಿಯ ಅಪರಾಧವನ್ನು ನಿರ್ಣಯಿಸುವ 
: ಉಪಯೋಗಿಸಬಹುದೆಂದು ಹೇಳಲಾಗಿದೆ (ಹಸುಹೊ. ೫೭). (ಸಂ. ಎಷಚಿಕಿತ್ಸಾ) 


೩5 ಪ್ರಾಚೀನವಿಧಾನವೆನಿಸಿದ ದಿವ್ಮಗಳಲ್ಲಿ ಒಂದು ; ಅಪರಾಧಿಗೆ ವಿಷವನ್ನು 

ವಿಷಜಂತು (ನಾ). ವಿಷಯುಕ್ತವಾದ ಪ್ರಾಣಿ : ವಿಷಜಂತುಗಳ ಕಡಿತಕ್ಕೆ ಔಷಧ ಕುಡಿಸಿ, ಅದು ಯಾವ ಪರಿಣಾಮವನ್ನೂ ಉಂಟುಮಾಡದಿದ್ದರೆ ಅವನು 
ಕೊಡುವುದರಲ್ಲಿ ಅವರು ಗಟ್ಟಿಗರು (ರೂಢಿ). (ಸಂ. ನಿರಪರಾಧಿ ಎಂದು ಪರೀಕ್ಷಿಸುವ ದಿವ್ಯ : ಸಿದ್ಧರಾಮಚಾರಿತ್ರದಲ್ಲಿ ವಿಷದಿವ್ಯ 
ವಿಷಜಿತ (ನಾ). ಹಾವಿನ ವಿಷವನ್ನು ಗೆಲ್ಲುವಂತಹುದು ;ಮುಂಗುಸಿ : ""ಎಷಜಿತಂ ಮತ್ತು ಅಗ್ನಿದಿವೃಗಳು ನಡೆದ ಎರಡು ಘಟನೆಗಳು ಬರುತ್ತವೆ (ಕಶಾಅ. ೧೯೭). (ಸಂ. 
(ಪಾಠಾ. ಜಡಂ] ಬಭ್ರು ನಕುಲಂ ಮುಂಗುರಿಯೆನಿಕ್ಕುಂ'' (ಮಂಗರಾ. ೪೯-೧೪). [ಸ0.) | | ವಿಷದೃಷ್ಟಿ (ನಾ). ವಿಷವನ್ನು ಹೊಮ್ಮಿಸುವ ನೋಟ ; ವಿಷಪೂರಿತವಾದ 
ವಿಷಜ್ವರ (ನಾ). ನಂಜಿನಿಂದ ಉಂಟಾಗುವ ಒಂದು ಬಗೆಯ ಜ್ವರ : ಕಷಾಯಂ |೪| ದೃಷ್ಟಿ : ವಿಷದೃಷ್ಟಿವಿಷೋರಗಸ್ವರೂಪದಿ9 ಸಗರನೆಜುವತ್ತುಸಾಸಿರ್ವರ್‌ ಮಕ್ಕಳುಮ 


ರಾ ಹಾಹಾ ಡಾ ೩ ದಾತಾರ 


ಕಾಯಿಸಿ ಕೊಡಲು ಶೀತಜ್ವರ, ವಿಷಜ್ವರ . .. ಅರೋಚಕ ಸಹ ಮಾಣ್ಣುಂ (ಸಕವೈ. ೬೬). ನೊಡನೆ ಕೃತಕದಿಂ ಭಸ್ಮಾವಲೇಪನಮಾಗಿ ಮಾಡಿ (ಅಜಪು ೧೦-೧೦ ವ). [ಸಂ.) 
[ಸಂ.] | ಎಹದೇಹಿ (ನಾ). ೧, ವಿಷಜಂತುಗಳನ್ನು ಒಡಲಲ್ಲಿ ಉಳ್ಳವಳು. ೨. ನೀರನ್ನೇ 
ವಿಷಣ್ಣ (ಗು). ೧. ಖಿನ್ನವಾದ ; ದುಃಖಿತ : "ವಿಷಣ್ಣಮನ' ಪರಾ. ೨. ನಿರು ತನ್ನ ದೇಹವಾಗಿ ಉಳ್ಳವಳು. ೧, ೨: ಪ್ರತಿಕೂಲೆಯೆಂದೆನಿಸಿಯು ಸವಿದರ್ಗೆ 
ತ್ಸಾಹದಿಂದ ಕೂಡಿದ ; ಕುಗ್ಗಿದ : ಮೇಜಿನ ಮುಂದೆ ವಿಷ್ಣಾದೃಷ್ಟಿಯ ಹಲವು ಪುಣ್ಯಾನುಕೂಲೆಯಪ್ಪಳು ಘನೋದ್ಭವದ ವಿಷದೇಹಿಯಾಗಿಯು ಜನಕ್ಕಮೃತದೇಹವ 


ಮಂದಿ-ಅವನ ಕಣ್ಣಿಗೆ ಬಿದ್ದರು (ಖ್ಠನರು. ೨೦೦). (ನಾ). ೩. ಉತ್ಸಾಹವಿಲ್ಲದುದು ; |4| ನಏೀವಳಾಹಾ ವಿರುದ್ಧಸ್ವಭಾವೆ ಗಂಗಾನದಿ ಧರಾತಳದೊಳು (ಹಚಕಾ. ೧೦-೩೧). 
ಕುಗ್ಗಿದುದು ; ಬಾಡಿದುದು : ಅವನ ಮುಖವು ವಿಷಣ್ಣವಾಯಿತು (ಪ್ರಣಸ. ೨೭). [< ಸಂ. ವಿಷದೇಹಿನೀ] 


ವಿಷದ್ರುಮ 


ಎಪದ್ರುಮ (ನಾ). ವಿಷದಿಂದ ಕೂಡಿರುವ ಮರ : ಧರ್ಮದ್ರುಮಚ್ಛೇದ 
ಪರಶುಧಾರೆಯುಂ ವಿಷಯವಿಷದ್ರುಮಕಂದಳಿಯುಂ . . . ಅಪ್ಪ ಪಾತಕಿಯೊಳ್‌ . . . 
ಲಕ್ಷ್ಮಿಯೊಳ್‌ . . . ನೆರೆಯಲ್ಕಿಂತೀತನೆ ಬಗೆಗೆ (ಆದಿಪು ೧೪-೧೨೨ ವ) ; ರಾಚೇಂದ್ರ ನೀ 
ಬಿತ್ತಿದ ವಿಷದ್ರುಮ ಫಲಿತವಾಯಿತು (ಕುವ್ಕಾಶ. ೧-೪). [ಸಂ.) 

ವಿಷಧರ (ನಾ). ೧. ವಿಷದಿಂದ ಕೂಡಿರುವಂಥದು ; ನಂಜುಳ್ಳುದು : 
ವಿಷಯಾಮಿಷಲಂಪಟತೆಯೆ ವಿಷಧರನೆನಿಸಿದುದು ನಿನ್ನನೆಲೆ ವಿಷಧರ (ಅವಿಪು ೨-೧೭). 


ಪಿ. ಸರ್ಪ ; ಹಾವು : ಗಂಗಾದೇವಿಯ ವರಪ್ರಸಾದದೊಳ್‌ ವಿಷಮವಿಷಧರಂಗಳ್‌ | 
ಪರಿಯೆ (ಪಂಪಾ. ೨-೬೨ ವ) ; ಬಗೆಯಂ ವಿಷಧರವಲ್ಲಭಭೂಷಣ ವೃಷಭನುಮಂದೇವ | 
ನಿಮ್ಮನೇಂ ಬಗೆದಪನೇ (ಪಂಚತಂ.೯೬-೧೫. ೩. ನೀರನ್ನು ಧರಿಸಿರುವಂಥದು ;| 


೭೯೬೫ 


ವಿಷಮ 


| ವಿಷಪುಚ್ಚ (ನಾ). ಬಾಲದಲ್ಲಿ ವಿಷವನ್ನುಳ್ಳುದು ; ಚೇಳು : ಕರಕಂಠ ವಿಷಪುಚ್ಚ 

| ಮೂಷಕಂಗಳನೇರಿ ಕುವರರೈತರಲು (ನವಮೋ. ೩೦-೩೩). [ಆ ಸಂ. ವಿಷಪುಚ್ಛ] 

| ವಿಷಪುಚ್ಛ (ನಾ). ವ ವಿಷಪುಚ್ಚ. ಸಂ.) 

' ವಿಷಪ್ರಯೋಗ (ನಾ). ವಿಷವನ್ನು ಹಾಕುವುದು ;ನಂಜೂಡುವುದು :ಯಾವನೋ 
ಒಬ್ಬ ಚೋಳಿಯು ವ್ಯಾಸರಾಯರ ಪ್ರಾಬಲ್ಕವನ್ನು ನೋಡಿ ಸಹಿಸಲಾರದೆ ವಿಷಪ್ರಯೋಗ 


ಆಜ್ಞಾಪಿಸಿದನು (ಕವ. ೩). [ಸಂ.) 
ವಿಷಪ್ರಹರಣ (ನಾ). ನಂಜನ್ನು ಹೋಗಲಾಡಿಸುವಂಥದು : ವಿಷಪ್ರಹರಣಮಪ್ಪ 
ವೈದ್ಯಮಂ ಪ್ರಕಟಿಸುವೆಂ (ಖಮದ. ೧೫-೨). 


| 
| ಮಾಡಿಸಿದನು (ಕಛಎ. ೬೪) ; ಚಂದ್ರವರ್ಮನಿಗೆ ವಿಷಪ್ರಯೋಗ ಮಾಡಿ ಕೊಲ್ಲಬೇಕೆಂದು 
1 


[ಸಂ.] 


ಮೋಡ : ಪರೆಯಿಕ್ಕಿ ಪೋದುವಚಿರಾಂಶುರಸನಘನಕಾಲವಿಷಧರಂಗಳ್‌ . . . ಎನಲ್‌ 10] ವಿಷಪ್ರಾಶನ (ನಾ). ೧. ಎ ವಿಷಪ್ರಯೋಗ. ೨. ನಂಜನ್ನು ಸೇವಿಸುವುದು ; 


. ತರತರದಿಂ ಪಸರಿಸಿದುವಂದು ಬಿಳಿಯ ಮುಗಿಲ್ಲಳ್‌ (ಪಂರಾಮಾ. ೭-೧೬೪) ; | 
ನೀಲಕಂಠನಾದೆನೆನುತ್ತಂ ಕುಣಿವಂತೆ ವಿಷಧರದ ಮುಂದಣಿಯರದಿಂ ಕೇಗಿ ಕುಣವ | 


ನವಿಲೆಸೆದಿರ್ಕು೦ (ರಾಜಶೇ. ೮-೧೨೦). ೨, ೩ : ಆ ಮಹಾರ್ಣವಂ . . . ರಸಾತಳದಂತೆ 

ವಿಷಧರನಿಷೇವೃಮುಂ . . . ಎನಿಸಿದುದು (ಜಗವಿ. ೧-೪೪ ವ). ೪. ಶಿವ ; ಈಶ್ವರ : 

ವಿಷಧರನ ಕಿಂಕರನನಾ ವಿಷವೇನ ಮಾಡುವುದು (ಬಸಪು. ೪೯-೩೯). ([ಸಂ.1 
ವಿಷಧರಾಭರಣ (ನಾ). ಸರ್ಪಗಳನ್ನು ಭೂಷಣವನ್ನಾಗುಳ್ಳವನು ; ಶಿವ : 


ವಿಷಧರಾಭರಣ ವಿಷಚಾಸನ ಕಪಾಲಧರ (ಸಿದ್ದರಾ. ೬-೪9೦) ; ವಿಷಚಾತಜಾತನುತ | 


ವಿಷಸೇವನೆ : ಕೃಷ್ಣಾಕುಮಾರಿ ಹೆಣ್ಣಾಗಿ ಹುಟ್ಟಿದ ತಪ್ಪಿಗೆ ವಿಷಪ್ರಾಶನ ಮಾಡಿ 
ವಂಶಗೌರವವನ್ನು ರಕ್ಷಿಸಬೇಕಾಯಿತು (ಭಾರದ. ೪೮೯) ; ಎಲ್ಲಾ ತರದ 
ವಿಷಪ್ರಾಶನಕಾಲದಲ್ಲೂ ಹಾಲು ಬಹಳ ಉಪಯೋಗಕಾರಿ (ಬಾಲಪ್ರ. 1. ೫೪೦). [ಸಂ.] 
ವಿಷಫಲ (ನಾ). ೧. ಒಂದು ಬಗೆಯ ಸಸ್ಕ : (ಮ. ೨-೩೬). ೨. (ಆಲಂ) ಕೆಟ್ಟ 
ಪರಿಣಾಮ ; ದುಷ್ಪರಿಣಾಮ : ದುಷ್ಕಾರ್ಯದ ವಿಷಫಲವನ್ನು ಎಂದಿದ್ದರೂ 
ಭೋಗಿಸಲೇಬೇಕು (ರೂಢಿ). [ಸಂ.) 
ವಿಷಬಿದುರು (ನಾ). ಒಂದು ಬಗೆಯ ಸಸ್ಮ : ವಿಷಮೂಂಗಿಲಿ, ವಿಷಬಿದುರು 


ಎಷಧರಾಭರಣ ವಿಷಧರ ಪಾಹಿಮಾಂ (ಪ್ರೌಢರಾ. ೨೧-೪೧). [ಸಂ.) | (ಮೈಡಿಗಿ ೨೫-೪೬೮). [ವಿಷ 3 ಬಿದುರು,| 

'ಎಷಧರಾಹಿತ (ನಾ). ೧. ಸರ್ಪಕ್ಕೆ ಶತ್ರುವಾದುದು. ೨. ಗರುಡ :| | ವಿಷಜೊದ್ದಿ (ನಾ). ಒಂದು ಬಗೆಯ ಔಷಧೀಸಸ್ಮ : ಕಕ್ಕೆಬೇರು, ವಿಷಬೊದ್ದಿ 
ವಿಷಧರಾಹಿತಗಮನಬಂಧುವೆ . . . ನಮೋ (ಬಸಪು ೨೧-೧). ೩. ನವಿಲು : |20| ... ಕಷಾಯ ಮಾಡಿ ಸೇವಿಸಲು ಪುರಾಣಜ್ವರ ಚಾತುರ್ಥಿಕಾದಿ ಸರ್ವಾಹಿಕಜ್ವರಗಳು 
ವಿಷಧರಾಹಿತಗಮನಗುರುವೇ . . . ನಮೋ (ಬಸಪ್ರ ೨೧-೧). ೪. ಹಾವೆಂದು ನಿಲ್ಲುವುವು (ಸತವ. ಪರಿ. ೪೦೫). (ವಿಷ *- ಬೊದ್ದಿ,) 


ಪರಿಗಣಿಸಲಾಗಿರುವ ರಾಹುವಿನ ಶತ್ರು ; ಚಂದ್ರ : ವಿಷಧರಾಹಿತಮಿತ್ರ 
ಮರುತಾಪೇಕ್ಷಣಾಯ ನಮೋ (ಬಸವ. ೨೧-೧). ([ಸಂ.] 

ಎಷಧಿ (ನಾ). ಕಡಲು ; ಸಮುದ್ರ : ಎಷಧಿಗಳೊಳಗೊಯ್ದರ್ದುವ 
ವಿಷಮರಣಾಂಗಣಮನಿರದೆ ಪುಗಿಸುವ . . . ವಿಷಯಸುಖಂಗಳೊಳೆ ತೊಡರ್ದು 
ಬಿರ್ದಪುದು ಜಗಂ (ಆದಿಪು ೧೪-೧೨೪). ([ಸಂ.) 

ವಿಷನಾಗ (ನಾ). ಒಂದು ಬಗೆಯ ಸಸ : ""ಎಷೆ, ಅತಿಎಷೆ, ವತ್ಸನಾಭಿ, ವಿಷನಾಗ'' 
(ಸಸ್ಕನಿ. ೫). [ಸಂ.) 

ವಿಷನಾಶಕ (ನಾ). ವಿಷವನ್ನು ಹೋಗಲಾಡಿಸುವ ಮದ್ದು : (4:೪-ಉಟ.ಪಾರಿನಿ. ೫). 

[ಸಂ.) 

ಎಷನಿಧಿ (ನಾ). ೧. ಎ. ವಿಷಧಿ. ೨. [ಗಣಿತ] ನಾಲ್ಕು ಎಂಬ ಸಂಖ್ಯೆಯ 

ಸಂಕೇತ : ವಿಷನಿಧಿ... ಜಳರಾಶಿ ಎಂದು ನಾಲ್ಕಲ ನಾಮಂ (ವ್ಯವಹಾ. ೯-೧). [ಸಂ.) 


ವಿಷನಿಮಿಷ (ನಾ). ಕೆಟ್ಟಮುಹೂರ್ತ ; ಅಶುಭಕಾಲ : "ಮಗುವಿನ ಕರೆ'' 
ಕೇಳಿದಂತಾಗಿ . ವಿಷನಿಮಿಷವು  ರಸನಿಮಿಷವಾದ  ರಸೆಮಯಸನ್ನಿವೇಶ | 
(ನಿರಾಭ. ೨೦ ಮುನ್ನುಡಿ). [ಸಂ.] 


ವಿಷನೇತ್ರ (ನಾ). ೧. ಕೆಟ್ಟದೃಷ್ಟಿಯುಳ್ಳವನು ; ಕೆಟ್ಟಕಣ್ಣಿನವನು. ೨. ಹಾವು ; 
ಸರ್ಪ. ೧, ೨ : ಕುಟಿಲಮಾರ್ಗಿಗಳಂ ವಿಷನೇತ್ರರಂ ರಾದ್ರತರಾಸ್ಕರಂ ಬೆರಸುವಾತ 
ನನೀತಿಯ ಸೇತುವಲ್ಲವೇ (ನಳಚಂ. ೬೦೧). ([ಸಂ.], 

ವಿಷಪಕ್ಷಿ (ನಾ). ಒಂದು ಬಗೆಯ ಪಕ್ಷಿ : ""ದಾತ್ಕೂಹಃ, ಕಾಲಕಂಠಕಃ - ಈ ೨ 
ವಿಷಪಕ್ಷಿ'' (ನಾಚರಾ. ೧೧೪). [ಸಂ. ವಿಷಪಕ್ಷಿನ್‌]) 

ಎಷಹರಿಹಾರಿ (ನಾ). ಒಂದು ಬಗೆಯ ಸಸ್ಮ : ""ದುರ್ಗಂಧ - ಗರಿಗಂಟಿ, 
ವಿಷಪರಿಹಾರಿ'" (ಓಪಧಿ ೬೪9). (ಸಂ. ವಿಷಪರಿಹಾರಿನ್‌] 

ವಿಷಪರೀಕ್ಷೆ (ನಾ). ೧. ಇ ವಿಷದಿವ್ಮ. ೨. (ಆಲಂ) ಸತ್ವಪರೀಕ್ಷೆ : ಈ ತೊಡಕಿನ 
ವಿಷಪರೀಕ್ಷೆಗೆ ಚೆಂದವ್ವೆ - ಆಕೆಯನ್ನು ಬಲಿದೆತ್ತು ಕೊಂದು ತೀರಿಸಿ ಬಿಡುವೆಯೇನು? 
(ಬೆಟ್ಟಳ, ೧೧೯-೭) ; ಶಾಪವು ಕಿವಿ ಮನಸ್ಸುಗಳಲ್ಲಿ ಧ್ವನಿಸುತ್ತಿದ್ದರೂ ವಿಷಪರೀಕ್ಷೆಯಾಗಿ 
ಕಾಮವು ಈ ದಂಪತಿಗಳ ಜೀವನವನ್ನು ಕಬಳಿಸಿತು (ಭಾರದ. ೪೮೪). (ಸಂ. ವಿಷಪರೀಕ್ಷಾ) 


ವಿಷಭಿಷಕ್ಕು (ನಾ). ೧. ಹಾವುಮುಂತಾದುವುಗಳ ವಿಷವನ್ನು ನಿವಾರಿಸುವವನು ; 
ವಿಷವೈದ್ಕ. ೨. ಗಾರುಡಿಗ : "“ಜಾಂಗುಳಿಕ, ವಿಷಭಿಷಕ್‌ - ಈ ೨ ಗಾರುಡಿಗಂ'' 


(ಹಲಾಯು. ೧೦೦-೪೫೯). (ಸಂ. ವಿಷಭಿಷಜ್‌] 


25| ವಿಷಭೇದ (ನಾ). ಒಂದು ಬಗೆಯ ಔಷಧೀಸಸ್ಕ : "“ಮಹಾಕರಂಭ:- ವಿಷಭೇದ'' 


| (ಓಪಭ . ೧೨೨). ([ಸಂ.1 ಸ 

ವಿಷಭೋಜಕ (ನಾ). ವಿಷವನ್ನು ಸೇವಿಸಿದವನು ; ನಂಜುಂಡ ; ಶಿವ: 
ಪಶುಪತಿಯೆನಿಸಿದ ವಿಷಭೋಜಕನೆ (ಲೋಕಗೀ. ೧೬೦). (ಸಂ. 

| ವಿಷಮ (ಗು). ೧. ಸಮವಲ್ಲದ ; ಒರಟಾದ. ೨. ಕ್ರಮವಿಲ್ಲದ ; ಅವ್ಯವಸ್ಥಿತ 


31 ವಾದ. ೩. ಅಸಾಧಾರಣವಾದ ; ಆಸಾಮಾನ್ಕರದ : ಅನ್ನೆಗಮವ್ಮಕ್ತಕಾಲ 


ವಿಬೋಧದೆ ಬರೆ ಮನಕ್ಕೆ (ಶಾಂತಿಪು. ೭-೧೮ ವ) ; ಕಾಲನ ಲೀಲೆಯಾದುದು ವಿಷಮ 
ಸಮರಂಗ (ಕುವ್ಮಾಜ್ರೋ. ೫-೪). ೪. ಭಯಂಕರವಾದ ; ಉಗ್ರವಾದ :ಗಂಗಾದೇವಿಯ 
ವರಪ್ರಸಾದದೂಳ್‌ ವಿಷಮವಿಷಧರಂಗಳ್‌ ಪರಿಯೆ (ಪಂಪಭಾ. ೨-೬೨ ವ): ವಿಷಮತಪವ 
ನೆಗಳ್ತನಿಳೇಶ್ವರಂ (ಹಮ್ಮಿರ. ೨-೬ ವ). ೫, ಕೆಟ್ಟ ; ದುಷ್ಟ : ವಿಷಮವಿಶ್ವಾಮಿತ್ರಮುನಿ 
ಮುನಿದು ತಪ್ಪ ಸಾಧಿಸಿದಪ್ಪಂ (ಹಚಕಾ. ೫-೭೨). ೬. ಸಂತೋಷವಿಲ್ಲದ ; ನೋವಿನ ; 
ದುಃಖದಿಂದ ಕೂಡಿದ. ೭. ಆಪತ್ತಿನಿಂದ ಕೂಡಿದ ; ಕಷ್ಟಕರವಾದ. ೮. ತಿಳಿ 
ಯಲು ಅಸಾಧ್ಯವಾದ ; ಗೂಢವಾದ. ೯. ಸಮವಾಗಿ ಭಾಗಮಾಡಲಾಗದ ; 
ಬೆಸಸಂಖೈೆಯ : "ವಿಷಮಪಾದ' ಪರಾ. ೧೦. ಹೊಂದಾಣಿಕೆಯಿಲ್ಲದ ; 
ಏರುಪೇರಾದ. ::೧. ಅನಿಯತವಾದ ; ಬಿಟ್ಟು ಬಿಟ್ಟು ಬರುವ: 
"ವಿಷಮಜ್ವರ' ಪರಾ. (ನಾ). ೧೨. ಸಮವಾಗಿಲ್ಲದಿರುವುದು ; 
ಒರಟಾದುದು. ೧೩. ಕಷ್ಟಕರವಾದುದು ; ತ್ರಾಸದಾಯಕ 
ವಾದುದು : ಕಾಲ ವಷಮವು ಕೌರವಕ್ಷಿತಿಪಾಲ ಪಾಂಡುಕುಮಾರರಲಿ ಕ್ಕೆ 
ಮೇಳವಿಸುವುದು (ಕುವ್ಮಾಆ. ೫-೩೧) . ೧೪. ಗ್ರಹಿಸಲು ಕಷ್ಟವಾದುದು : ಅದೇಂ 


ದೊಳೋದಿ ಮಜ್‌ದ ವಿಷಮಶಾಸ್ತ್ರದ ಮೂಲಗ್ರಂಥಕ್ಕೆ ವಿವರಣೆ ಬರ್ಪವೊಲಿರದವಧಿ 


| ಸುರಲಂಜಿಕೆಯರ್‌ ವಿಷಮುಮಂ `ಸಮಂ ವತಾಡಿದರೊ (ಶಾಂತಿಪು. ೭-೩೩). 


೧೫. ಕಷ್ಟಪರಿಸ್ಥಿತಿ ; ಆಪತ್ತು ; ಇಕ್ಕಟ್ಟು : ವಿಷ ತಿಂದರೆ ಬದುಕಬಹುದು, 


ವಿಷಮಕಾಲ 


ವಿಷಮದಲ್ಲಿ ಬದುಕಕೂಡದು (ಗಾದು. ೧೬. ಪ್ರತಿಕೂಲ ; ಏರುಪೇರು : 
ದೇಸಾಯರದ ಜೊತೆಗೆ ದಾಂಪತ್ಯ ವಿಷಮವಾಗಿ ಪರಿಣಮಿಸಿ ಕೊನೆಗೆ ಅವರನ್ನು 
ಪರಿತ್ಮಕ್ತರನ್ನಾಗಿ ಮಾಡಿತ್ತು (ಸಮಜೀ. ೭೭೫). ೧೭. ಸಮವಲ್ಲದ ಸಂಖ್ಯೆ ; ಬೆಸ. 
೧೮. ಒಂದು ಬಗೆಯ ಜಠರಾಗ್ನಿ : "ವಿಷಮಾಗ್ನಿ' ಹೋ. ೧೯. ಅಸಾ | 
ಧಾರಣವಾದ ವ್ಯಕ್ತಿ : ಮುಸುಡ ಹೊಗರಿನ ಕಣ್ಣ ಕೆಂಪಿನ ವಿಷಮರಗ್ಗದ ಕರ್ಣತನುಜರು | 6 
. ಮಸಗಿ ಮುಂಚುವ ಮೋಹರವನಡಹಾಯ್ವು ತಜುಬಿದರು (ಕುವ್ಕಾಕ. ೧೦-೩೨). 
೨೦. [ನಾಟ್ಕ] ವಿಷಮ, ವಿಕಟ, ಲಘುವೆಂಬ ಮೂರು ಬಗೆಯ ನೃತ್ಯಗಳಲ್ಲಿ 
ಒಂದು : ಹೆಚ್ಚು ತಿವಡಿ ವಿಷಮಗಳೆಂಬ ಚೌಕಳಿಂ ಸಚ್ಚಿತಾ ಭೃಂಗಿನಾಟ್ಮಗಳು 
(ದೇವಾಂಪು. ೫-೧೭೯) ; ಓದವಿದ ನೃತ್ತಂ ತ್ರಿವಿಧಾಖ್ಯದೆ ರಂಜಿಪುದೆಯ್ದೆ ಎಷಮ ವಿಕಟಂ 
ಲಘುವೆಂದು (ಲಾಸ್ಕರಂ. ೧-೬೭). ೨೧. [ಸಂಗೀತ] ನೂರೆಂಟು ತಾಳಗಳಲ್ಲಿ 
ಒಂದು : ಕಡೆಮುಟ್ಟೆ ನೇತ್ರವಟ್ಟೆಯ ಕಡೆಯಂ ಸೀಳ್ದಂತೆ ವಿಷಮತಾಳದೊಳ್‌ 
. ಬಾಜಿಸಿದಂ (ಮಲ್ಲಿಪು 5-೩೦) ; ಧ್ರುವ . . . ವಿಷಮ. . . ಜಯಾಳವೆಂಬವೇ 
ಮೊದಲಾದ ನೂಲೊಂದು ತಾಳಂಗಳಾದೊಡೆ (ವಿವ. ೧೯೨). ೨೨. [ಕಾವೃಮಾ) 
ಒಂದು ಅರ್ಥಾಲಂಕಾರದ ಹೆಸರು ; ಪರಸ್ಪರ ಅನುಗುಣವಲ್ಲದ ವಸ್ತುಗಳನ್ನು 
ಒಟ್ಟಿಗೆ ಸೇರಿಸಿ ವರ್ಣಿಸುವುದು : ಸಮಾಸೋಕ್ತಿ . .. ವಿಷಮ... 
ಅಜವತ್ತೈದಲಂಕಾರಗಳಿಂದೊಡಗೂಡಿ (ವಿವೇಕ. ೧೭೯) ; ತಾಪಕ್ಕೆ ತಕ್ಕುದಾಗಿಲ್ಲದಂತಹ 
ಕೋಮಲಾಂಗಿಯಲ್ಲಿ ತಾಪವಿಹುದೆಂದು ವರ್ಣಿಸಲ್ಕೆ ವಿಷಮವು (ಕುವಲ. ೭೮). 
೨೩. ಹದಿನೆಂಟು ಬಗೆಯ ಕಾವ್ಯದೋಷಗಳಲ್ಲಿ ಒಂದು : ಅಸದರ್ಥಂ.... | 
ದುರ್ಲಕ್ಷಣಂ ಹಾಸ್ಕವಾಗ್ವಿ ಷಮಾ'ಸೌಮ್ಯಮನೋಜೆಯೆಂಬಿವಿನಿತುಂ ದೋಷಂಗಳಷ್ಟಾ | 
ದಶಂ (ಛಂದೋಂಬು. ೧-೪೬ ಅಡಿಪದ್ಕ). ೨೪. [ಛಂದ] ಸಮ, ಅರ್ಧಸಮ ಮತ್ತು 
ವಿಷಮವೆಂಬ ಮೂರು ತರದ ವೃತ್ತಗಳಲ್ಲಿ ಒಂದು ; ನಾಲ್ಕು ಪಾದಗಳೂ 
ಬೇರೆ ಬೇರೆ ಲಕ್ಷಣಗಳಿಂದ ಕೂಡಿರುವ ವೃತ್ತ : ವಿಪರೀತಗಣಾಕ್ಪರಮಾಗೆ 
ಪದಂಗಳ್‌ ನಾಲ್ಕು ಪಿಂದು ಮುಂದುಗಳಕ್ಕುಂ ಚಪಲಾಕ್ಷಿ ವಿಷಮವೃತ್ತಮನುಪದೇಶಿಪೆಂ | 
(ಛಂದೋಂಬು. ೩-೨೧೧) ;ವರ್ಣವೃತ್ತವುಸಮ, ಅರ್ಧಸಮ, ವಿಷಮ ಎಂದು ಸಾಮಾನ್ಯವಾಗಿ 
ಮೂರು ವಿಧವು (ಕೈಪಿಡಿ. ೭೮). [ಸಂ.) 
ವಿಷಮಕಾಲ (ನಾ). ಕೆಟ್ಟಕಾಲ ; ದುಷ್ಕಾಲ : ಆ ವಿಷಮಕಾಲದಲ್ಲಂತೂ' ಹಿಂದೂ 
ಸಂಸ್ಕೃತಿಯ ಪುನರುದ್ಧರಣ ಸಾಧ್ಯವೇ ಇಲ್ಲ ಎಂಬ ಭೀತಿಯುಂಟಾಗಿದ್ದರೆ 
ಆಶ್ಚರ್ಯವಿಲ್ಲ (ಚುಕ್ಸಾರ. ೧೦೯ ಪೀಠಿಕೆ). [ಸಂ.] 
ವಿಷಮಕುಲ (ನಾ). ಅಸಮವಾದ ಕುಲ ; ಮೇಲು ಅಥವಾ ಕೀಳುಜಾತಿ : 


ವಿಷಮಕುಲದಲಿ ಕಾಯದಾಸೆಗೆ ಕೊಳುಕೊಡೆಯ ಕಳವಳಿಸಿ ಮಾಡಿದೊಡೆ ನಾಯಕದ | 30| 


ನರಕಗಳು ತಪ್ಪವು (ಪ್ರಭುಲೀ. ೧೦-೮). ([ಸಂ.] 

ವಿಷಮಗೋ (ನಾ). ಅಸಮಸಂಖ್ಯೆಯ ಕಣ್ಣುಗಳುಳ್ಳವನು ; ವಿರೂಪಾಕ್ಷ ; 
ಶಿವ : ಗೋಪತಿ ವಿಷಮಗೋಪರಂ ವಿಧುಗೋಪದಂ (ಬಸಪ ೧-೬). 1ಸಂ.] 

ವಿಷಮಚಕ್ರ (ನಾ). ೧. ಎ ವಿಷಚಕ್ರ : ""ಅನ್ಕೋನ್ಕಾಶ್ರಯದೋಷ ; ವಿಷಮಚಕ್ರ'' 
(Vicious ೦॥. ಇಂಕಾ), ೨. [ಕಾವ್ಯಮಾ] ಒಂದು ಬಗೆಯ ಕಾವ್ಮಬಂಧ ; 
ಒಂದು ಪದವನ್ನು ಆಶ್ರಯಿಸಿ ಇನ್ನೊಂದು ಪದವಿಡುವ ಒಂದು ಬಂಧ : 
ಅರ್ಧಪಾದಗತ ಪ್ರತ್ಕಾಗತ ವಿಷಮಚಕ್ರಶ್ಲೋಕ (ಮದತಿ. ೧-೪೨). [ಸಂ.] 

ವಿಷಮಚ್ಛದ (ನಾ). ಒಂದು ಬಗೆಯ ಸಸ ; ಏಳೆಲೆಬಾಳೆ : ""ಸಪ್ತಪರ್ಣಃ 

. ವಿಷಮಚ್ಛದಃ- ೪ ಏಳೆಲೆಬಾಳೆಗಿಡ'' (ಸಿದ್ಧಾಂತಿ. ೧೧೭). [ಸಂ.] 

ವಿಷಮಜ್ವರ (ನಾ). ದಿನ ಬಿಟ್ಟು ದಿನ ಬರುವ ಜ್ವರ ; ವಿಷಮದಿನಗಳಲ್ಲಿ | « 
ಕಾಣಿಸಿಕೊಳ್ಳುವ ಜ್ವರ ; ಟೈಫಾಯ್ಡ್‌ : ದಿನ ಬಿಟ್ಟು ದಿನ ಜ್ವರ ಬರುವುದು, 
ಎರಡು ದಿನಕ್ಕೊಮ್ಮೆ ಜ್ವರ ಬರುವುದು ಇವುಗಳೆಲ್ಲಾ ವಿಷಮಜ್ವರಲಕ್ಷಣಗಳು 
(ಸಕವೈ. ೯೮) ; ಇಲಿ, ಜಿರಳೆ, ನೊಣ ಮೊದಲಾದವುಗಳು . . . ವಿಷಮಜ್ವರ, ಆಮಶಂಕೆ 
ಇತ್ಯಾದಿ ರೋಗಗಳನ್ನು ಹರಡುತ್ತವೆ (ಅಡುಸೌ. ೪೮). [ಸಂ.] 

ವಿಷಮತೆ (ನಾ). ೧. ದುಷ್ಟತನ ; ಕ್ರೌರ್ಯ : ವೃಷಭನ ಅನಿಮಿತ್ತರೋಷಾ 
ವೇಶವಿಷಮತೆಗಂ . . . ವಿಸ್ಮಯಂಬಟ್ಟು (ಚಂದ್ರಪು. ೨-೩೦) ; ಗ್ರಾಹಮಹಾಮಾನ |: 


೭೯೬೬ 


10 


ಉದಾತ್ತವೆಂಬ | 15| ವಿಷಮದಾರಿ (ನಾ). ಒಂದು ಬಗೆಯ ಸಸ್ಕ : “ 


25 


ವಿಷಮಮತಿ 


ಕುಳೀರಾಹಿಗಳಂದೇನುಂ ಪೊಸೆಯಿಸಿದುವಿಲ್ಲ ನಿಜವಿಷಮತೆಯಂ (ಚಂದ್ರಪು. ೫-೪೫). 
೨. ಏರುಪೇರು ; ಅಸಮಾನತೆ : ವಿಷಮತೆಗಳನ್ನು ನಿವಾರಿಸುವ ಅವಶ್ಯಕತೆ 
ಇರುವಾಗ ಪೇಟೆಯ ಕೈ ಬಿಗಿಹಿಡಿಯತಕ್ಕದ್ದು (ಹಣ್ರ.೧೯೦). ೩. ಸೋಂಕು ;ನಂಜು : 
ಕಂಠನಾಳದ ಮೂಲರೋಗದಲ್ಲಿ ವಿಷಮತೆ (Tox) ಹೆಚ್ಚಾಗಿ ಕಾಣಿಸುವುದಿಲ್ಲ 
(ಕೆಲರೋ. ೧೯). (ಸಂ. ವಿಷಮತಾ) 
| ವಿಷಮತ್ಪೀಡನ (ನಾ). ವಿಷವನ್ನುಳ್ಳ ಹಾವನ್ನು ಪೀಡಿಸುವಂಥದು ; ಗಿಡುಗ : ಕ 
""ಪ್ರಾಚಿಕೆ ವಿಷಮತ್ಪೀಡನಂ ಶೈ್ಶೇನಮೆನೆ ಗಿಡುಗನಕ್ಕುಂ'' (ಮಂಗರಾ. ೨-6). (ಸಂ) 
ವಿಷಮತ್ವ (ನಾ). ವ್ಯತ್ಕಾಸ ; ಬಂಗಾರದಿಂದ ಉಂಗುರ ಉಡಿದಾರಗಳಾಗುತ್ತವೆ.. . 
ಬಂಗಾರವು ಅವುಗಳ ಸಾಮಾನ್ಮಾವಸ್ತೆಯಾಗಿತ್ತು. ವಿಕಾರವಾಗುತ್ತಲೆ ವಿಷಮತ್ಯಕ್ಕೆ 
ಆರಂಭವಾಗುತ್ತದೆ (ಜೀವಾತ್ಮ. ೧೫). [ಸಂ] 
ವಿಷಮದಾಂಪತ್ಯ (ನಾ). ಹೊಂದಿಕೆಯಾಗದ ಪತಿಪತ್ನೀಸಂಬಂಧ ; ಸಮರಸ 
ವಿಲ್ಲದ ದಾಂಪತ್ಯ : ಈ ಕಾದಂಬರಿಯಲ್ಲಿ ವಿಷಮದಾಂಪತ್ಮಗಳ ಸಂತೆ ನೆರೆದಿದೆ 
(ಸಮಜೀ. ೪೩ ಪೀಠಿಕೆ): ಮೇಳದವರು ಈ ತೆರನ ವಿಷಮದಾಂಪತ್ಮದ ೨೦೮ ಸಲ 
ಕಂಡು ಕಳವಳಿಸಿದರು (ಬದ್ದಪ್ರ. xx. ಪೀಠಿಕೆ. [ಸಂ] - 
ಇಬ್ಬನೆ... 'ವಿಷಮದಾರಿ; ಪರಲೆ, 
ಯಿಸಗ, ಮದರಾಸ್‌ಮಲ್ಲಿಗೆ'' (ಸಸ್ಮನಿ. ೩೭). [7 

ವಿಷಮನಯನ (ನಾ). ಎ ವಿಷಮಗೋ : ಬಸವನಸದೃಶಕೀರ್ತಿ ಪರ್ಬಿತು ದೆಸೆ 
ದೆಸೆಯೊಳಾ ವಿಷಮನಯನನ ಲಸಿತಸಿತಭಸಿತಾಂಗರಾಗಪ್ರಭೆ ಮುಸುಕಿತನಲು 
(ಬಸಪು. ೧೨-೩೭). ([ಸಂ.) 

20| ವಿಷಮಪರೀಷಹ (ನಾ). [ಜೈನ] ಸಾಧನೆಯ Rs ಉಂಟಾಗುವ 
ತೀವ್ರವಾದ ಅಡ್ಡಿ : [ದಮ] ಶಮದಿಂ ತತ್ಕುುಧಾಪಿಪಸಾದಿ ದ್ವಾವಿಂಶತಿ 
ವಿಷಮಪರೀಷಹವಂಶಮನಶ್ರಮದಿನಾ ಮುನೀಂದ್ರಂ ಗೆಲಂ (ತಾಂತಿಪು. ೯-೧೦೯). (ಸಂ.] 

ವಿಷಮಪಾದ (ನಾ). [ಛಂದ] ಅಸಮಸಂಖ್ಯೆಯ ಪಂಕ್ತಿ ; ಬೆಸಸಂಖೈೆಯ 
ಸಾಲು : ವಿಷಮಪಾದಗಳಲ್ಲಿ ನಾಲ್ಕನೆಯಕ್ಷರದ ಮುಂದೆ ಯಗಣವು ಬರಬೇಕು 


(ಕೈಪಿಡಿ. ೧೦೩). [ಸಂ.1 
ವಿಷಮಪ್ರದೇಶ (ನಾ). ಕಷ್ಟಕರವಾದ ಸ್ಥಳ : ಮಹೇಂದ್ರಸಿಂಹನೊರ್ವನೆ 
ನಾನಾವಿಧ ಗಿರಿಗಹನವಿಷಯವಿಷಮಪ್ರದೇಶಂಗ(ಳುಮಂ) . . . ಕಟ್‌ದು ಪೋಗಿ, 


(ವಡ್ತಾರಾ. ೫೪-೮). [ಸಂ.] 
ವಿಷಮಬಂಧ (ನಾ). |ಕಾವ್ಯಮಾ] ಕಾವ್ಯಬಂಧಗಳಲ್ಲಿ ಒಂದು ; ಮೃದು ಮತ್ತು 
ಸ್ಫುಟ ವರ್ಣಗಳಿಲ್ಲದ, ಕೇಳುವುದಕ್ಕೆ ಅಹಿತಕರವಾದ ಒಂದು ಬಗೆಯ 


ಮಿನ್ನಿಂತಕ್ಕುಂ" ಚಿಂತೈಕಸುಖಾಕ್ರಾಂತರ್‌ ಸಂತುಷ್ಟೈಕಾಗ್ರಚಿತ್ತರಾದರ್‌ ತಮ್ಮೊಳ್‌ 
(ಕವಿರಾ. ೨-೫೯). [ಸಂ.] 

N ಜಾ (ನಾ). ವ ವಿಷಮಬಂಧ : ಸತತಂ ಭಯಾನಕೋದ, ೈತ್ಸುರಸಂ ಕರಂ 
ವಿಷಮಬಂಧನದಿಂ (ಕಎರಾ. ೨-೧೦೦). ([ಸಂ.) 

ಜ್‌ ಜಿ (ನಾ). ಬೆಸಸಂಖ್ಕೆಯ ಬಾಣಗಳುಳ್ಳವನು. ; ಪಂಚಬಾಣ ; 
ಮನ್ಮಥ : ಧೃತವಿಷಮಬಾಣನಂ ಜಿನಪತಿ ಗೆಲ್ಲವೊಲಾತನಂ . . . ಗೆಲ್ಲು 
(ಶಾಂತಿಪು. ೫-೫೭). (ಸಂ.) 

ವಿಷಮಭಾಗಾರ (ನಾ). [ಗಣಿತ] ಬೆಸಸಂಖ್ಕೆಯ ಭಾಗಾಹಾರ : ಆಳು ಭಾಗಾರ 
ವಿಷಮಭಾಗಾರ . . . ಇವು ಮೊದಲಾದ ಲೆಕ್ಕಾಚಾರಗಳು ಗುಣಿಸಿ ಭಾಗಿಸುವ ವಿವರಾ 
(ಭಾಸ್ಕರ. ೧-೩). [ವಿಷಮ 3- ಭಾಗಾರ (ಆ ಭಾಗಾಹಾರ)] 

ಎಷಮಭುಜಂಗಿ (ನಾ). ಭಯಂಕರವಾದ ಹೆಣ್ಣುಹಾವು ; .ಉಪ್ರವಾದ 
ನಾಗಿಣಿ : ನಿಮ್ಮ ಮಗಳನೀತಂ ವಿಷಮಭುಜಂಗಿಯೆಂದನೆನೆ ಮುಳಿದು 
(ಚಾವೂಪು. ೭೪). (ಸಂ. ವಿಷಮಭುಜಂಗೀ] 


| ಕಾವ್ಯರಚನೆ : ಇಂತಿದು ಸಮಬಂಧ ದ್ವಿತಯಾಂತರಮಾ ವಿಷಮಬಂಧ 


| ವಿಷಮಮತಿ (ನಾ). ನೀಚಬುದ್ದಿ : ಮಾತ್ಸರ್ಯಮಹಾವಿಷಮಮತಿಯಿಂದೆ 


ದೋಷಾಮಿಷಮನೆ ಪೊರ್ದಿರ್ಪುವಲ್ತೆ ಕುಕವಿಬಕಂಗಳ್‌ (ಆದಿಪು. ೧-೨೨). [ಸಂ.] 


ವಿಷಮಯತಿ ೭೯೬೭ ವಿಷಮಿತ 


ವಿಷಮಯತಿ (ವಾ). [ಸಂಗೀತ] ಆರುವಿಧವಾದ ಯತಿಗಳಲ್ಲಿ ಒಂದು : ವಿಷಮಸನ್ನಿವೇಶ (ನಾ). ಎ ವಿಷಮಸಂಧಿ : ಇಂಥ ವಿಷಮಸನ್ನಿವೇಶದಲ್ಲೂ ಸಹ 


ಯತಿಯಲ್ಲಿ ಆರು ವಿಧ. ಕ್ರಮವಾಗಿ ಅವು - (೧) ಸಮಯತಿ . .. (೫) ಮೃದಂಗಯತಿ .. ೬... ಸನ್ಮಾರ್ಗಪ್ರವರ್ತಕರ ನಾಯಕತ್ವ ಆರ್ಯಸಂಸ್ಕೃತಿಯ ರಕ್ಷಕವಾಯಿತು 
ಮತ್ತು (೬) ವಿಷಮಯತಿ . . . ವಿಷಮಯತಿ - ಯಾವ ಕ್ರಮವನ್ನೂ ಅನುಸರಿಸದೆ | (ಚುಕ್ಪಾರ. ೧೧೦ ಪೀಠಿಕೆ). [ಸಂ.] 
ಅಂಗಗಳು ಬರುವುದು (ಸಂಗೀಚಂ. ೫೮). (ಸಂ.) | ವಿಷಮಸೂಚಿ (ನಾ). (ನಾಟ್ಕ) ಇಪ್ಪತ್ತುಮೂರು ಬಗೆಯ ದೇಶೀಯ 


ವಿಷಮರಣ (ನಾ). ಉಗ್ರ ಯುದ್ಧ, -- ಕಾದಾಟ : ಧಣು ಧಣು ವಿಷಮರಣ 5] ಸ್ನಾನಕಗಳಲ್ಲಿ ಒಂದು : ಸ್ವಸ್ತಿಕ... ವಿಷಮಸೂಚೀ . . . ವೃಷಭಾಸನ - ಈ 
ನರಸಿಂಹ ಜಾಗೆಂದುದು ಭಟಸ್ತೋಮ (ಕುವ್ಕಾಕ. ೨೪-೮). ([ಸಂ.) |. ಇಪ್ಪತ್ತುಮೂಟು ದೇಶೀಯಸ್ವಾನಕಂಗಳ್‌ (ಲಾಸ್ಕರಂ. ೭-೧೨ ವ). [ಸಂ.1 

ವಿಷಮರತಿ (ನಾ). ಸಮವಲ್ಲದ ರತಿ ; ವಿಕೃತಕಾಮ : ಆ ಮಲ್ಲಣಿಯ ಮಂದಿರದ | ವಿಷಮಾಕ್ಷ (ನಾ). ನ ವಿಷಮಗೋ : ಹಸಿವಿನಲ್ಲಿ ವಿಷಯದಲ್ಲಿ ಭವಿಯ ಬೆರಸಿದ 
ಮುಂದೆ ನಿಂದಿರಲವಳಾತ್ಮೆಯರು ನಿರ್ಬಂಧದಿಂದಿರ್ದು ವಿಷಮರತಿಯೊಳ್‌ ನೃಪನೊಳು ನಾದರೆ ಅವ ವಿಷಮಾಕ್ಷ ನಿಮಗೆ ದೂರ (ದೇದಾವ. ೫೩-೧೦೭) ; ಕಾಮಾರಿಗೆ ಶೂಲಿಗೆ 
ಪೊರಮಟ್ಟು (ಕುಮುಪು ೩-೧೧೫). [ಸಂ.] ವಿಷಮಾಕ್ಷಗೆ . . . ನುಡಿದಂ (ಉದ್ಭದೇ. ೩-೫೭). [ಸಂ.] 

ವಿಷಮರ್ತು (ನಾ). ಪ್ರತಿಕೂಲವಾದ ಯತು, - ಕಾಲ :ಓಮಮುಂಗ್ರೀಷ್ಮಮು | 10| ವಿಷಮಾಗ್ನಿ (ನಾ). ನಾಲ್ಕುಬಗೆಯ ಜಠರಾಗ್ನಿಗಳಲ್ಲಿ ಒಂದು : ದೇಹದಲ್ಲಿ 
ಮೆಂಬಿವಾ ದಿತುಗಳುಂ ಶೀತಕ್ಕಮುಷ್ಣಕ್ಕಮಗ್ರಿಮಧಾಮಂಗಳಸೌಖ್ಯದಂಗಳದಟ್‌ಂದಂ ಜಠರಾಗ್ನಿಯು ನಾಲ್ಕು ತೆರನಾಗಿರುವುದೆಂತೆಂದೊಡೆ - ಮಂದಾಗ್ನಿ, ತೀಕ್ಷ್ಣಾಗ್ನಿ 
೬ » * ನಿಂದಂತೆ ಕಾರುಂ ಬಸಂತಮೆ ನಾಡೊಳ್‌ ವಿಷಮರ್ತುಗಳ್‌ ಪುಗುಗುಮೇ ಪುಣ್ಮ ವಿಷಮಾಗ್ನಿ, ಸಮಾಗ್ನಿಯೆಂಬ ನಾಲ್ಕು ವಿಧವಾದ ಅಗ್ನಿಗಳಲ್ಲಿ . . . ವಾತಾಧಿಕ್ಕದಿಂದ 
ಪ್ರಜಾವಾಸದೊಳ್‌ (ಶಾಂತಿಪು. ೯-೧೩೫). [ಸಂ.) ವಿಷಮಾಗ್ನಿಯೂ . . . ಉಂಟಾಗಿರುವುದು (ಸಕವೈ. ೧೫). |ಸಂ.1 

ವಿಷಮವಿಕ್ರಮ (ನಾ). ಅಸಾಮಾನ್ಮನಾದ ಪರಾಕ್ರಮಿ ; ವಿಷ್ಣು :ಹೆಸರುಗೊಂಬರು | ವಿಷಮಾಟವಿ (ನಾ). ಭಯಂಕರವಾದ ಕಾಡು ; ಘೋರಾರಣ್ಕ ; ಕಗ್ಗಾಡು : 
ವೀರರಾವನ ವಿಷಮವಿಕ್ರಮನೆಂದು ನಿನ್ನೀ ಗಸಣಿಯನು ಘಳಿಗೆಗೆ ಗತಾಯುವ |15| ತಜ್‌ದು ಪಡಲ್ಪಡಿಸೆನೆ ಖಚರಸೈನ್ಯವಿಷಮಾಟವಿಯಂ (ಶಾಂತಿಪು. ೫-೪೮) ; ಆ ವಿದೆ 


ಮಾಡನೇ (ನಿಭಾಗ. ೩-೭-೨೬೭). (ಸಂ.] ಗಗನತಳದಿಂದಾ ವಧುವಂ ಮೆಲ್ಲನುಯ್ದು . .. ಮಹಾವಿಷಮಾಟವಿಯೊಳಿರಿಸಿ ಫೋದತ್ತಾಗಳ್‌ 
ವಿಷಮವಿಗ್ರಹ (ನಾ). ಎ ವಿಷಮರಣ : ಈಗಳೊಬ್ಬನೆ ವಿಷಮವಿಗ್ರಹಯಾಗದಲಿ (ಪಂರಾಮಾ. ೧೪-೫೩). (ಸಂ.] 

« -- ತೋಯುವೆನು ಸೈರಿಸಿಯೆ (ಕುವ್ಮಾಕ. ೧೫-೧೨). [ಸಂ.] ವಿಷಮಾಧ್ರ (ನಾ). ದುರ್ಗಮವಾದ ದಾರಿ : ""ವಿಷಮಾಧ್ವಮುಂ ವಿಪಿನಮುಂ 
ವಿಷಮವಿವಾಹ (ನಾ). ಏರುಪೇರಾದ ಲಗ್ನ ; ಹೊಂದಾಣಿಕೆಯಿಲ್ಲದ ಮದುವೆ : ಕಾಂತಾರಮಕ್ಕುಂ'' (ನಾನಾರ. ೧೦೭). (ಸಂ. ವಿಷಮಾಧ್ವನ್‌] 

ಆ ಸಂಬಂಧ ವಿಷಮವಿವಾಹಕ್ಕೆ ದಾರಿಯಾಗಬಹುದೆಂದು ಅವಳು ಭಾವಿಸಿದ್ದಳು |20| ವಿಷಮಾಯುಧ (ನಾ). ಇ ವಿಷಮಬಾಣ : "“ಪ್ರದ್ಕುಮ್ನಃ . .. ವಿಷಮಾಯುಧಃ 

(ಪುನರು. ೪೧೭). [ಸಂ.] | , .  ಮನೋಭವಃ - ಈ ೨೮ ಕಾಮ(ದೇವ)ನ ಪೆಸರ್‌'' (ಹಲಾಯು. ೭-೩೪) ; 
ವಿಷಮವಿಷಧರ (ನಾ). ೧. ಭಯಂಕರವಾದ ವಿಷವನ್ನು ಹೊಂದಿದುದು ; ಕೋಮಲಾಂಗುಳಿಗಳದೇಂ ಬಗೆಯಂ ಬೆದಲ್‌ಪುವೊ ಪುಣಂಬುಗಳೆಂಬಂತಿಂಬುವೆತ್ತು 

ಸರ್ಪ : ಅಜಗರವೃತ್ತಾಂತಮಂ ಬೆಸಗೊಂಡು ವಿಷಮವಿಷಧರನಾತ್ಮೀಯಜನಕನೆಂದ ವಿಷಮಾಯುಧನಾ (ಪುಷ್ಪಪು. ೩-೨೭). (ಸಂ.] 


ಅೌದು ತತ್‌ ಸಮಾಪಕ್ಕೆ ವಂದು (ಅದಿಪು.೨-೧೫ವ). ೨. (ಸಮುದ್ರಮಥನಕಾಲದಲ್ಲಿ | | ವಿಷಮಾಲಂಕಾರ (ನಾ). ""ಪರಸ್ಪರ ಅನುಗುಣವಲ್ಲದ ಪದಾರ್ಥಗಳು ಒಟ್ಟಿಗೆ 

ಉತ್ಪನ್ನವಾದ) ವಿಷವನ್ನು ಕುಡಿದು ಕುತ್ತಿಗೆಯಲ್ಲಿ ಧರಿಸಿದವನು ;|25| ಸೇರಿವೆ ಎಂದು ವರ್ಣಿಸಿದರೆ ವಿಷಮಾಲಂಕಾರವಾಗುವುದು'' (ಕೈಪಿಡಿ. ೨೭೯) : 

ವಿಷಕಂಠ ; ಶಿವ : ಬಂದಂ . . . ಅಮೃತಮಥನೋದ್ಭೂತವಿಷಮವಿಷಧರನೆಂಬ ಆವ ವಸ್ತುವಿಗೆ ತನ್ನ ರೂಪಕ್ಕೆ ತಕ್ಕುದಾಗಿಲ್ಲದಂತಹದರಲ್ಲಿ ತಾನಿರಲೈ ಈ ಎರಡರ 

ಅಮಮ ಬಂದಂ ಜನನಮರಣವರ್ಜಿತನೆಂಬ (ನಂಬರ. ೭-೧೧೫). (ಸಂ.) ಸಂಬಂಧವು ವರ್ಣಿಸೆ ವಿಷಮಾಲಂಕಾರವೆನಿಸುವದು (ಕುವಲ. ೭೮-೧೬). [ಸಂ.] 
ವಿಷಮವೃತ್ತ (ನಾ). [ಛಂದ] ಅಕ್ಷರವೃತ್ತದ ನಾಲ್ಕು ಪಾದಗಳೂ ಬೇರೆ ಬೇರೆ | , | ವಿಷಮಾವಗ್ರಹ (ನಾ). ತೀಕ್ಷ್ಣವಾದ ಮಾತು ; ಕ್ರೂರಶಾಪ : ಶಿವ ಶಿವ 

ಲಕ್ಷಣಗಳಿಂದ ಕೂಡಿರುವುದು ; ಸಮವಲ್ಲದ ಸಾಲುಗಳನ್ನು ಅಥವಾ ವಿಗ್ರಹಪ್ರತಿಮುಖದ ವಿಷಮಾವಗ್ರಹದಲಿದು ಬೆಂದು ಹೋಗದೆ ಭರತಸಂತಾನ 

ಗಣವಿನ್ಮಾಸವನ್ನು ಹೊಂದಿರುವ ಪದ್ಮ : ನಾಲ್ಕು ಪಾದಗಳೂ ಬೇರೆ ಬೇರೆ |30| (ಕುವ್ಮಾಸ. ೧೬-೫೨). ([ಸಂ.] 

ಲಕ್ಷಣದಿಂದ ಕೂಡಿರುವುದು ವಿಷಮವೃತ್ತವು ; ಇದು ಕನ್ನಡದಲ್ಲಿ ಬಳಕೆಯಲ್ಲಿಲ್ಲ | | ವಿಷಮಾವಸರ (ನಾ). ಬಹಳ ಜರೂರಾದುದು ; ಅತ್ಮಂತ ತುರ್ತಾದುದು : 

(ಕೈಪಿಡಿ. ೭೮). 1ಸಂ.] ಇದು ಮಹಾಸ್ವಾಮಿಯವರ ಹೆಸರಲ್ಲಿ ಮುದ್ರೆಯಲ್ಲಿ ಬಂದಿರುವ ವಿಷಮಾವಸರದ 
ವಿಷಮಶೀತಜ್ವರ (ನಾ). ಎ ವಿಷಮಬ್ಜರ : ನೆಲ್ಲಿಕಾಯಿ, ತಾರೇಕಾಯಿ . . . ನಿರೂಪ (ಬೆಟ್ಟಅ. ೭೭-೨೭). [ಸಂ.) 

ಕಷಾಯವಂ ಮಾಡಿ ಕೊಡಲು ವಿಷಮಶೀತಜ್ವರ ಮಾಣುವುದು (ವಿವೈವಿ. ೧೭೬) ;; | ವಷಮಾವಸ್ಥೆ (ನಾ). ವಿಕೋಪದ ಸ್ಥಿತಿ : ಹದಗೆಟ್ಟ ಪರಿಸ್ಥಿತಿ : ಪ್ರಕೃತಿಯು 

ಕುಮುದ ಒಂದು ಘೋರ ವಿಷಮಶೀತಜ್ವರದಿಂದ ಸತ್ತಳು (ಹೊತ್ತಿ. ೧೪). ಸಂ.) [5] ಚಿರಕಾಲ ಸಾಮ್ಮಾವಸ್ಥೆಯಲ್ಲಿದ್ದು ಆಕಸ್ಮಿಕವಾಗಿ ವಿಷಮಾವಸ್ಥೆಯನ್ನು ಹೊಂದಲಾರದು 
ವಿಷಮಶೀಲ (ಗು). ೧. ಕೆಟ್ಟತನದಿಂದ ಕೂಡಿದ ; ದುಷ್ಟತನದ. (ನಾ). | | (ಭಾರದ. ೨೩೦). (ಸಂ. ವಿಷಮಾವಸ್ಥಾ] 

ಪ ಕೆಟ್ಟನಡತೆಯುಳ್ಳವನು ; ದುರಾಚಾರಿ : ನೀನಪ್ಪೊಡೆ ವಿಷಮಶೀಲಂ | ವಿಷಮಾಸ್ತ್ರ (ನಾ). = ವಿಷಮಬಾಣ : ಅಂತು ದುರ್ಯಶಃಪದಮುಂ. . . ದುರಘ್ಫಟ 

(ಪಂಚಶಂ. ೧೦೨೩-೧೨), [ಸಂ] |... ಮುಮೆನಿಪೆಡೆಯೊಳೆರ್ದೆಗೆಟ್ಟದೊಂದವಣ್ಜಿಯಿಂದೆಸಗಿದಪಂ ವಿಷಮಾಸ್ತ್ರಂ (ಕಾದಂಪೂ. ೮೫೭); 
ವಿಷಮಸಂಬ್ಯೆ (ನಾ). ಅಸಮಸಂಖ್ಯೆ ; ಬೆಸಸಂಖ್ಯೆ. [ಸಂ. ವಿಷನುಸಂಖ್ಕಾ] ಬನದೊಳಗೆ ಬಿಸುಟ್ಟು ಪೋದ ವಿಷಮಾಸ್ತ್ರನ ನಚ್ಚಿನ ಬಾಣಾವಳಿಯೆನಿಸಿದುವನೂನ 
ಏಪಮಸಂಧಿ (ನಾ). ಇಕ್ಕಟ್ಟಿನ ಪ್ರಸಂಗ ; ಬಿಕ್ಕಟ್ಟು : ಅದು ಕಾರಣ ಇಂಥ | 40 ಕುಸುಮಾವಕೀರ್ಣಬಾಣಾವಳಿಗಳ್‌ (ಂದ್ರಪು ೨-೯೮). [ಸಂ.) 

ವಿಷಮಸಂಧಿಯಲ್ಲಿ ಕುಮಾರನಾದ ರಾಮಭದ್ರನು ಏನು ಮಾಡಿಯಾನು? (ಕಗಎ. ೧» | | ವಿಷಮಾಹಿ (ನಾ). ಭಯಂಕರವಾದ ಹಾವು ; ಕ್ರೂರಸರ್ಪ : ಆ ವಿಷಮಾಹಿಯ 

ಉತ್ಪರೆರುಮಃಚಂತ್ರ ಕಥೆ»; ಇದು ವಿಷಮಸಂಧಿ ವ್ಯಾಳೆ (ಹೈದರ. ೩೮). [ಸಂ.) ವಿಷಮುಖ ಪಾವಕನಿಂ ಪಾಜುತಿರ್ವ ಖಗಕುಳಮುಂ . . . ಬೇವುದು ಯೋಜನಪರಿ 
ವಿಷಮಸನ್ನಿ (ನಾ). ಜ್ವರವು ತೀವ್ರವಾದ ಅವಸ್ಥೆಯನ್ನು ಮುಟ್ಟಿದಾಗ ಪ್ರಮಾಣಾಂತರದೊಳ್‌ (ಜಗವ. ೬-೮೧). (ಸಂ.] 

ಉಂಟಾಗುವ ಉನ್ಮಾದ : ಕಡುಜ್ವರವು, ಸಂತಾಪವು . . . ಮೂರ್ಛೆಯು ಇವು | | ವಿಷಮಿತ (ಗು). ಏರುಪೇರಾದ ; ಅಸಮವಾದ : ವದನಾಂಬುಜಮಾಯತೋನ್ನತ 

ಮುಂತಾದ ಲಕ್ಷಣಗಳೊಡನೆ ಯುಕ್ತವಾಗಿರ್ಪುದೆ ವಿಷಮಸನ್ನಿಯ ದೋಷವೆಂದರಿವುದು | «| ಬಭ್ರೂಚಾಪಂ ಮುದಮಂ ಪಡೆದತ್ತೆನಗೆಂಬುದು ವಿಷಮಿತರೂಪ ವಿಷಮರೂಪಕ 

(ಸಕವೈ. ೧೭೦). (ವಿಷಮ 4 ಸನ್ನಿ) ಮಕ್ಕುಂ (ಕಎರಾ. ೩-೧೭). [ಸಂ.) 


ವಿಷಮಿಸು 


ವಿಷಮಿಸು (ಕ್ರಿ). ೧. ನಂಜಾಗು ; ಸೋಂಕು ತಗಲು ; ರಂಗಪ್ಪನ ಚಿಕ್ಕಪ್ಪನಿಗೆ | 
ಆಪರೇಷನ್‌ ಆಗಿ ಅದೇನೋ ವಿಷಮಿಸಿಕೊಂಡು ಸತ್ತುಹೋಗಿದ್ದನು (ಘಾಟೀಮು. ೮೯). 
೨. ಹದಗೆಡು ; ವಿಕೋಪಕ್ಕೆ ಹೋಗು ; ಉಲ್ಬಣವಾಗು : ಹೀಗೆ ಎಲ್ಲವೂ 
ವಿಷಮಿಸಿಕೊಂಡಿರುವಾಗ ಒಬ್ಬ ಭಿಕ್ಸುವು ಅವರ ಮನೆಗೆ ಬಂದನು (ದೇಶಾಂಕ. ೧೦೩) ; 
ವ್ಯಾಧಿಯು ಎಲ್ಲಿ ವಿಷಮಿಸಿಬಿಡುವುದೋ ಎಂಬ ಶಂಕೆ ನನಗೆ (ಚಿಂಗಾಳ್ವ. ೧೭). 

[ವಿಷಮ + - ಇಸು) 

ವಿಷಮುಂಗುಲಿ, ವಿಷಮೂಂಗಿಲಿ (ನಾ). ಒಂದು ಬಗೆಯ ಸಸ್ಕ : ಎಷಮೆಕ್ಕೆಗೆ 
ಗಿಣಿಮೂಗಂ ವಿಷಮುಂಗುಲಿ(ಪಾಠಾಂ. ರಿ]ಗಂತೆ ಪಾಲು . . . ಉಪವಿಷಮಕ್ಕುಂ 
(ಖಮದ. ೨-೧೧೯). ವಿಷಮೂಂಗಿಲಿ : ವಿಷಮೂಂಗಿಲಿ, ಎಷಬಿದಿರು (ಸಸ್ಮನಿ. ೪೧). 
"ಮುಂಗುರಿ' ಪರಾ. [ದೇ. ॥ ತುಳು. ವಿಷಮುಂಗುಲಿ] 

ವಿಷಮುಷ್ಟಿ (ನಾ). ಒಂದು ಬಗೆಯ ಔಷಧೀಸಸ್ಕ : ನೇತ್ರಪುಷ್ಪ: -- ವಿಷಮುಷ್ಟಿ'' 
(ಓಪಧಿ. ೮೯) ;ವಿಷಮುಷ್ಟಿ ನಾಂಗುಲಿಕ ಶಶನಯನ ಪಿತ್ತವರರಸವು ತಾಂಬೂಲದೊಡಗೂಡೆ 
ಸ್ತ್ರೀವಶವು (ಸರ್ವಜ್ಞ. ೧೯೭೯). [ಸಂ.) 

ವಿಷಮೂಂಗಿಲಿ "ವಿಷಮುಂಗುಲಿ' ನೋ. 

ವಿಷಮೂಲಿಕೆ (ನಾ). ಒಂದು ಬಗೆಯ ಸಸ್ಮ : ವಿಷಮೂಲಿಕೆ. ಕರ್ಕಾಟಶೃಂಗಿ 
(ಮೈಔಗಿ. ೬೬-೧೩೫೦) ; ವಿಷಮೂಲಿಕೆಯ ಗೆಣಸು . . . ಮೆಣಸಿಗೆಯ ಬೇರು ಇಷ್ಟನ್ನೂ 
ಚೆನ್ನಾಗಿ ಜಜ್ಜಿ... ಮೆಲ್ಲುವುದು (ಎವೈಎವಿ. ೧೫೫). (ಸಂ. ವಿಷಮೂಲಿಕಾ) 

ವಿಷಮೆ (ನಾ). ಮೋಸಗಾತಿ ; ವಂಚಕಿ : ಎಹ್ವಲೆ ಎಷಮೆ ವಿರಹಿ... 
ತಾಮಸಿಯೆನಿಪ ವನಿತೆಯರ ನಿಜಕೆ ನಿಲಿಸಿ ನಿಶ್ಚೈಸಿದೊಡೆ ಬಳಿಕ ಬಳಲಿಕೆ ಬಾರದೆ 
(ಜೈಮಿಭಾ. ೫-೬೧). [ಸಂ. ವಿಷಮಾ) 

ವಿಷಮೆಕ್ಕೆ (ನಾ). ಒಂದು ಬಗೆಯ ಬಳ್ಳಿ ; ಹಾವುಮೆಕ್ಕೆ : ವಿಷಮೆಕ್ಕೆಗೆ ಗಿಣಮೂಗಂ 
- . » ಹಿಂಗು ತಗಚೆಗುಪವಿಷಮಕ್ಕುಂ'' (ಖಮದ. ೨-೧೧೯). [ವಿಷ *- ಮೆಕ್ಕೆ) 

ವಿಷಮೇಷು (ನಾ). ಎ ವಿಷಮಬಾಣ : ಇತ್ತಲ್‌ ವಿಷಮೇಷು ಕೊಂದಪಂ 
(ಕಾದಂಪೂ. ೮೬೦) ; ವಿಷಮೇಷು ಖನ್ನೆಯರ ಚೆನ್ನೆಯರ ರಕ್ಷಣೆಗೆ ನೀನೊಬ್ಬನೇ 
ಗತಿಯಲ್ಲವೆ? (ಧ್ಮನ್ಮಾಲೋ. ೯೨). [ಸಂ.] 

ವಿಷಮೋರಗ (ನಾ). ೧. ಭಯಂಕರವಾದ ಹಾವು ; ಘಟಸರ್ಪ : ಆಶೀವಿಷವಿಷ 
ಮೋರಗರಾಶಿಯನೊಳಕೆಯ್ದು ವಿಪುಳಪಾತಾಳನಿವಾಸಾಶಂಕೆಯನೀವುದು . . . 
ಜಯನಶಾಲಿಕೆ (ಚಂದ್ರಪು. ೧-೧೪೯). ೨. ಆದಿಶೇಷ : ವಿಷಮೋರಗನಂತೀ 
ಜಗತೀತಳಮನಾಂತನವನೀಕಾಂತಂ (ಮಲ್ಲಿಪು. ೩-೭). ([ಸಂ.] 

ವಿಷಯ (ನಾ). ೧. ಇಂದ್ರಿಯಗೋಚರವಾಗುವ ಶಬ್ದ, ಸ್ಪರ್ಶ, ರೂಪ, ರಸ 
ಮತ್ತು ಗಂಧಗಳೆಂಬ ಜ್ಞಾನೇಂದ್ರಿಯಗಳು : ವಿಷಯಂಗಳಿದಜ ಕೈವಶವಾದುವು 
(ಮನೋಎ. ೧-೧೪). ೨. ಕಿವಿ, ನಾಲಗೆ, ಕಣ್ಣು, ಮೂಗು ಮತ್ತು ಚರ್ಮವೆಂಬ 
ಐದು ಕರ್ಮೇಂದ್ರಿಯಗಳು : ಸಂಸಾರವೆಂಬ ಸರ್ಪ ಮುಟ್ಟಲುಪಂಚೇಂದ್ರಿಯವಿಷಯ | 
ವೆಂಬ ವಿಷದಿಂದೆ ಆನು ಮುಂದುಗೆಟ್ಟೆನಯ್ಮಾ (ಬಸವ. ೨೦). ೩. ಇಂದ್ರಿಯಾನುಭವ ; | i 
ಇಂದ್ರಿಯಾರ್ಥ : ಅನಿತಿಂದ್ರಿಯಮುಂ ವಿಷಯಮನನಾಕುಳಂ ಬಿಟ್ಟು ದರ್ಶನೇಂದ್ರಿಯ [ss 
ಮೊಂದಕ್ಕನುವಶಮಾದವು (ಪಂರಾಮಾ. ೫-೬೬). ೪. ಬಯಕೆಯ ವಸ್ತು ; ಇಚ್ಛಿಸುವ 
ಪದಾರ್ಥ : ಇಂತೀ ಪ್ರಾಣಿಗಳು ಒಂದೊಂದು ವಿಷಯದಿಂದೆ ಬಂಧನಕ್ಕೊಳಗಾದುವು 

ವಿಷಯಗಳ ಚಿಂತನದಿಂದ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ 

ಹುಟ್ಟುತ್ತದೆ (ದರ್ಮಸಾ. ೧೩೨). ೫. ಭೋಗಾಬಿಲಾಷೆ ; ಇಂದ್ರಿಯಚಾಪಲ್ಕ ; 

ಕಾಮಾಸಕ್ತಿ: ವಿಷಯವೆಂಬ ಹಸುರನೆನ್ನ ಮುಂದೆ ತಂದು ಪಸರಿಸಿದೆಯಯ್ಕಾ 

(ಬಸವ. ೫೧) : ವಿಷಯಂಗಳುಳ್ಳ ಮನುಜಂಗೆ ಗುರುಕರುಣ ವಶವರ್ತಿಯಹುದೆ 

(ಸರ್ವಜ್ಞ. ೯೩). ೬. ಕಾವ್ಕ, ಕಥೆ ಮುಂತಾದುವುಗಳ ವಸ್ತು : ವರಗೀತ 

ಗ:ಣೋದಯ್ಯೆಕಾಂತ(ಕಾಂತ।ವಿಷಯಾಶಯರಾಗಿ ನಿರಾಕುಳಂ ಸಂತತಂ ನುಡಿಗೆ | 

ಳೆೊಳ್‌ ಬಗೆ ಪೆರ್ಚರೆ ಪೇಟ್ದವರ್‌ ಸಂತಸಂಬಡಿಸುವರ್‌ (ಕವರಾ. ೩-೨೨೪). | 

೭. ವಿದ್ಕಾಭ್ಮಾಸದಲ್ಲಿ ವಿದ್ಯಾರ್ಥಿಯು ಆಯ್ಕೆಮಾಡಿಕೊಳ್ಳುವ ಭಾಗ : | 

ನಾವು ಕಾಲೇಜಿಗೆ ಸೇರುವಾಗ ಯಾವಯಾವ ವಿಷಯ (5/60) ತೆಗೆದುಕೊಳ್ಳಬೇಕೆಂದು | | 


15 


20 


25 


30 


4 


j 
|] 
( 
| 
( 
| 


(ಅಖಂಡೇ. ೭ ೪) : 


40 


೭೯೬೮ 


| 


ವಿಷಯಲೋಭ 


ಚರ್ಚೆ ನಡೆಸುತ್ತಿದ್ದೆವು (ಆಲಹೂ. ೯೧). ಆ. ವಿಚಾರ : ಸಂಗತಿ: ಏತರ 
ವಿಷಯವಾಗಿ ವಿಚಾರವು ನಡೆದಿದೆ (ಬ್ರಹ್ಮಭಾ. ೨-೩೭). 'ವಿಷಯಾಂತರ' ಪರಾ. 
೯. ಗುರಿ ; ಧ್ಯೇಯ. ೧೦. ದೇಶ ; ನಾಡು : ಕಾವೇರಿಯಿಂದಮಾ 
ಗೋದಾವರಿವರಮಿರ್ಪ ನಾಡದಾ ಕನ್ನಡದೊಳ್‌ ಭಾವಿಸಿದ ಜನಪದಂ ವಸುದಾವಳು 
ವಿಲೀನವಿಶದ ವಿಷಯವಿಶೇಷಂ (ಕವಿರಾ. ೧-೩೬) ; ಆ ಕುರುಜಾಂಗಣವಿಷಯದೊಳ್‌ 
ಜಲಜಲಮೊ!(ಲ್ಕು)ತಿರ್ಪ ಪರಿಕಾಲ್‌ . . . ಒಪ್ಪಿ ತೋಟುಗುಂ (ಪಂಪಭಾ. ೧-೫೧ ವ) ; 
ಯಜ್ಜೀಯಾಶ್ವಂ ನಾನಾ ವಿಷಯಂಗಳೊಳಂ ಮನೋರಥದ ವಾಜಿಯ ಪಾಂಗಿನಿಂ 
ತೊಟತೊಬಲ್ದು ಬರೆವರೆ (ರಾಮುಶ್ವ. ೫೧-೧೨). ೧೧. ಆಶ್ರಯ ; ನೆಲೆ : ಅಂತತಿಶಯ 
ಶೋಭಾವಿಷಯಮಾದ ವಿಷಯಾಂತರಾಳದೊಳ್‌ . . . ಎಸೆದಿರ್ಪುದಲ್ತೆ ಮಧುರಾಪುರಂ 
(ಜಗವ. ೨-೧೧೬). ೧೨. [ಗಣಿತ] ಐದು ಎಂಬ ಸಂಖ್ಯೆಯ ಸಂಕೇತ : ಮದನನ 
ತಂದೆಯ ಗಣಮವು ವಿಷಯದೊಳಿರೆ ಗುರು ಮುಂದೊದವಿರೆ (ಛಂದೋಂಬು. ೫-೨೫೫) ; 
ಶರ ಬಾಣ ವಿಷಯ ಪಾಂಡವ ಪುರ ವೈರಿಮುಖಂಗಳ್ಳೆದಜಿ ನಾಮಂ (ವ್ಯವಹಾ. ೯-೫). 
| (ಸಂ. 

ವಿಷಯಕ (ಗು). ೧. ಯಾವುದಾದರೂ ವ್ಯಕ್ತಿ ಅಥವಾ ವಸ್ತುವಿಗೆ ಸಂಬಂಧಿಸಿದ : 
ಯಾವುದೊಂದು ಕಾರ್ಯದಲ್ಲಿ ಪ್ರವೃತ್ತಿಯುಂಟಾಗಬೇಕಾದರೆ ಮೊದಲು ಅದರ 
ವಿಷಯಕ ಜ್ಞಾನ, ನಂತರ ಇಚ್ಛೆ, ಆನಂತರ ಪ್ರವೃತ್ತಿ (ಮಾವಾದ ೪, ಎರಡು ಮಾತುಗಳು" 
(ನಾ). ೨. ಯಾವುದಾದರೂ ವ್ಯಕ್ತಿ ಅಥವಾ ವಸ್ತುವಿಗೆ ಸಂಬಂಧಿಸಿದುದು: 
ಪಂಪನ ಪ್ರೇರಣೆಯಿಂದ ಮತ್ತು ಅವನ ವಿಷಯಕವಾದ ಹೆಮ್ಮೆಯಿಂದ ಅಭಿನವಪಂಪ 
ನಾದಂತೆ . . . ಕುಮಾರವಾಲ್ಮೀಕಿ ತಲೆದೋರಿದನು (ಕಸಾಚ. ೨೬೪). [ಸಂ] 

ಎಷಯಕಾಂಕ್ಷೆ (ನಾ). ೧. ವಸ್ತುವಿನ ಬಯಕೆ, - ಆಸೆ : ಪ್ರಿಯವಿಷಯಕಾಂಕ್ಷೆ 
ಯಿಂದಿಂದ್ರಿಯಂಗಳೆಂತೆಯ್ದೆ ಮನಮನಾಶ್ರಯಿಸುಗುಮಂತಯನಯಪರರಯ್ಯರುಮಾಶ್ರ 
ಯಿಸಿರ್ದರ್‌ ವಿಷಯಕಾಂಕ್ಷೆಯಿಂ ಮುರರಿಪುವಂ (ಪಂಪಭಾ. ೯-೧೩). ೨. ರಾಜ್ಯ 
ಪಡೆಯಬೇಕೆನ್ನುವ ಬಯಕೆ ; ರಾಜ್ಕಾಭಿಲಾಷೆ : ಅಯನಯಪರರಯ್ವ 
ರುಮಾಶ್ರಯಿಸಿರ್ದರ್‌ ವಿಷಯಕಾಂಕ್ಷೆಯಿಂ ಮುರರಿಪುವಂ (ಪಂಪಭಾ. ೯-೧೩). 
೩. ಭೋಗಾಭಿಲಾಷೆ ; ಇಂದ್ರಿಯಲೋಲುಪತೆ : ನಾಗಸೂರಂ . .. ವಿಷಯ 
ಕಾಂಕ್ಸೆಯಿಂ ಮದಾಳಿಗೆ ಬಸಮಾಗಿ (ಸುಕುಮೂ. ೭-೩೨ ವ). (ಸಂ. ವಿಷಯಕಾಂಕ್ಟಾ) 

ವಿಷಯಗ್ರಹಣ (ನಾ). ಗ್ರಂಥ, ಕಾವ್ಯ ಮುಂತಾದುವುಗಳ ವಸ್ತುವನ್ನು ಅರಿತು 
ಕೊಳ್ಳುವುದು : ಎಷಯಗ್ರಹಣವೋ ವಿಚಾರಮಂಥನವೊ ಅವೆಲ್ಲ ವ್ಯಕ್ತಿತ್ವಕ್ಕೆ ಹೊಸ 
ಪುಷ್ಟಿಯನ್ನು ನೀಡತಕ್ಕ ಅಂಶಗಳು (ಶಿಕ್ಷದ. ೧೭೯). : [ಸಂ.) 

ವಿಷಯರತಿ (ನಾ). ಕಾಮಾಸಕ್ತಿ : ವಿಷಯರತಿಉಳ್ಳವಂಗೆ ಈಶ್ವರನ ರತಿಯು 
ಇನ್ನೆಲ್ಲಿಯದೋ (ಸಿದ್ಧೇವ. ೪೩-೧೧೯). [ಸಂ.) 

ಎಷಯರಹಿತ (ನಾ). ಇಂದ್ರಿಯಲಾಲಸೆಯಿಲ್ಲದಿರುವವನು ; ಜಿತೇಂದ್ರಿಯ : 
ವಿಷಯರಹಿತನ ಮಾಡಿ . . . ಸಲಹಯ್ಕಾ (ಬಸವ. ೫೦). (ಸಂ.) 

ವಿಷಯಲಂಪಟ (ನಾ). ಇಂದ್ರಿಯಭೋಗದಲ್ಲಿ ಅತ್ಕಾಸೆಯುಳ್ಳವನು ; 
ವಿಷಯಾಸಕ್ತ ; ಅತಿಕಾಮುಕ : ಎಷಯಲಂಪಟರಕ್ಷಲೀಲಾವ್ಮಸನಕೋಸುಗ 
ವೊತ್ತೆಯಿಟ್ಟಿರು ವಸುಮತಿಯನು (ಕುವ್ಮಾಅ. ೧೭-೧೧) ; ತಾನೊಬ್ಬ ವಿಷಯ 
ಲಂಪಟನೆಂದೂ . . . ವೃರ್ಥ್ಧವಾಗಿ ಅವಳನ್ನು ಕೆರಳಿಸಿದೆನೆಂದೂ ಸ್ಪಷ್ಟಪಡಿಸುತ್ತೇನೆ 
(ಪುನರು. ೧೩೪). [ಸಂ.) 

ವಿಷಯಲಂಪಟತನ (ನಾ). ಇಂದ್ರಿಯಲಾಲಸೆ ; ವಿಷಯಾಸಕ್ತಿ : ವಿಷಯಲಂಪಟ 
ತನದಲಾವ್‌ ನಿರ್ಮಿಸಿದೆವಶ್ವತ್ತಾಮನನು ನಮ್ಮೆ ಸೆವ ಮೋಹದ ಕಂದನೈಯೆಲೆ ಪಾರ್ಥ 
ನೀನೆಮಗೆ (ಕುವ್ಮಾಎ. ೮-೩೪) ;ಇನ್ನು ಜನರಲ್ಲಿ ಕೇವಲಸುಳ್ಳು... ವಿಷಯಲಂಪಟತನಾದಿ 
ಗಳೇ ಹೆಚ್ಚಾಗುವುವು (ಇಂಬಹು. ೮೬). [ವಿಷಯಲಂಪಟ 4 - ತನ) 

ವಿಷಯಲಿಪ್ಟೆ (ನಾ). ವ ವಿಷಯರತಿ : ಎಷಯಲಿಪ್ಸೆಯೇ . . . ನನ್ನನ್ನು ನೀನು 
ಈ ಘಾತಕಕೊಳ್ಳದಲ್ಲಿ ಕೆಡವಿದೆ (ಪ್ರೇಮಾಶ್ರ. ೨೬೨). (ಸಂ. ವಿಷಯಲಿಪ್ಸಾ? 

ವಿಷಯಲೋಭ (ನಾ). ಇಂದ್ರಿಯಾಪೇಕ್ಷೆ ; ವಿಷಯಾಸಕ್ತಿ : ವಿಷಯಲೋಭ 
ದಿನೇನಸ್ಸಂತಾನಮೆನ್ನನೇನಟಬಲಿಸದೇ (ಪಂರಾಮಾ. ೨-೧೮). ಸಂ.) 


ವಿಷಯಲೋಲುಪ ೭೯೬೯ ವಿಷವಿಷಮ 


ವಿಷಯಲೋಲುಪ (ನಾ). ೨ ವಿಷಯಲಂಪಟಿ : ಅಚ್ಕುತರಾಯ . . . 
ವಿಷಯಲೋಲುಪನಾಗಿ ಆಡಳಿತಕ್ಕೆ ಗಮನ ಕೊಡಲಿಲ್ಲ (ಕವಿಕೋ. !. ೧೯೬). [ಸ0. 


| : ಎಷಯಿ (ಗು). ೧. ವಿಷಯಕ್ಕೆ ಸಂಬಂಧಿಸಿದ. (ನಾ). ೨. ವಿಷಯವನ್ನು 
ವಿಷಯವಾಸನೆ (ನಾ). ಇಂದ್ರಿಯಭೋಗದಲ್ಲಿರುವ ಬಯಕೆ ;ಕಾಮವಾಸನೆ : | 


| ತಿಳಿಯುವ ಸಾಧನ ; ಇಂದ್ರಿಯ : ವಿಷಯಿ ಎಂದರೆ ಎಲ್ಲವನ್ನೂ ಆರಿಯುವ 
| ನಮ್ಮ ಆತ್ಮನು. ವಿಷಯವೆಂದರೆ ಆತ್ಮನ ಅರಿವಿಗೆ ಗೋಚರವಾಗುವ ಮನಸ್ತು. ಇಂದ್ರಿಯ, 
ಅದಕ್ಕೆ ವಿಷಯವಾಸನೆ ಅಂಟಿಕೊಂಡಿರುವುದಿಲ್ಲ (ಪುನರು. ೭೩). ಶರೀರ, ಹೊರಗಿನ ವಿಷಯಗಳು - ಇವು (ಬ್ರಹ್ಮಭಾ. ೧ ೮ಡಿಟ). ೩. ವಿಷಯಲಂಪಟ ; 
[ಸಂ. ವಿಷಯವಾಸನಾ] ಕಾಮುಕ : ವಿಷಯಿ ತನ್ನ ಕೇಡಂ ನೋಡಂ (ಪಂರಾಮು. ೯-೮೭) ; ಬಾರದು ಬಾರದು 

ವಿಷಯವಿರತಿ (ನಾ). ಇಂದ್ರಿಯಭೋಗದಿಂದ ದೂರವಿರುವುದು ; ಕಾಮ | ! ವಿಷಯಿಗೆ ಪಶುಪತಿಯ ಬ್ರತವು (ಬಸವ. ೭೭೦). (ಸಂ. ವಿಷಯಿನ್‌] 


ವಾಸನೆಯಿಂದ ಮುಕ್ತವಾಗಿರುವುದು : ಪ್ರತಿಭೆಗೆ ಫಲಮಣಿವಿನ ಗತಿ ಗತಿಗೆ ಫಲಂ ! | ವಿಷಯಾಕರಣ (ನಾ). ವಸ್ತುವನ್ನು ಗ್ರಹಿಸುವಿಕೆ : ಸುಖಬದ್ದೆನಿಗೆ ಆ ಸುಖದ 


5 
1 


ವಿಷಯವಿರತಿ ವಿರತಿಗೆ ಫಲಮಾರ್ಹತ ಪರಮವೀಕ್ಷೆ (ಪುಷ್ಪಪು. ೧೬-೫೪). ಸಂ.) ; |  ವಿಷಯಾಕರಣ ಸುಲಭವಲ್ಲ (ಕಾವ್ಕಕು. ೩೫). (ಸಂ. 
ವಿಷಯಸಂಧಿ (ನಾ). ನಾಡಿನ ಎಲ್ಲೆ ; ದೇಶದ ಗಡಿ : ಪಾಂಡ್ಕವಿಷಯದ | | ಎಷಯಾಕರಿಸು (ಕ್ರಿ). ವಸ್ತು: ವನ್ನಾಗಿ ಮಾಡು ; ವಿಷಯವನ್ನಾಗಿಸು : ವರಯಷಿ 
ವಿಷಯಸಂಧಿಯೊಳ್‌ ಬೀಡುವಿಟ್ಟು (ಶಾಂತಿಪು ೧ಇ೧-೪ ವು. (ಸಂ. 130 ಗಳಾಜ್ಞೆಯಲಿ ವಿಶ್ವಂಭರನ ವಿಷಯಾಕರಿಸಿ ರಾಜಾಧ್ವರಸಮರ್ಥನ . . . ಅಜ್‌ವ 


ವಿಷಯಸುಖ (ನಾ). ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧಗಳೆಂಬ ಐದು ತೆಆದಿಂದೆನ್ನ ಮತಿ ಗೋಚರಿಸಿದುದ ಹೇಳುವೆನು (ಕುವ್ಮಾಸ. ೯-೨) ; ಪ್ರತ್ಯಕ್ನವು... 

ವಿಷಯಗಳಿಂದ ಉಂಟಾಗುವ ಆನಂದ ; ಇಂದ್ರಿಯಸುಖ : ಅರಿಗೆ... | ರೂಪ ರಸ ಗಂಧ ಸ್ಪರ್ಶ ಶಬ್ದ ಅಥವಾ ಅವುಗಳಿಗಾಶ್ರಯವಾದ ಸ್ಟೂಲವನ್ನು 

ಸುರಾಂಗನಾಸುರತ ವಿಷಯಸುಖಮಂ ಕೊಟ್ಟಂ (ಕವಿರಾ. ೩-೧೯) ; ಶ್ರೀ ಪ್ರಭಾದೇವ್ಮಾದಿಕಂ ವಿಷಯಾಕರಿಸುತ್ತದೆ (ಭಾರದ. ೨೨೯). [ವಿಷಯಾಕರಣ + - ಇಸ್ಸು] 

» « « ವಿಷಯಸುಖಾಸ್ಟಾದನರಸಾಮೃತತತ್ರರನಾಗಿರೆ (ಶಾಂತಿವು. ೭-೩೬ ವ). [ಸಂ.] ವಿಷಯೇಂದ್ರಿಯ (ನಾ). ವಿಷಯವನ್ನು ಗ್ರಹಿಸುವ ಅವಯವ ; ಜ್ಞಾನೇಂದ್ರಿಯ. 
ವಿಷಯಸೂಚಿ (ನಾ). ಒಂದು ಗ್ರಂಥದಲ್ಲಿ ಅಡಕವಾಗಿರುವ ವಿಚಾರಗಳನ್ನು | 15 [ಸಂ.) 

ತಿಳಿಸುವ ಪಟ್ಟಿ ; ಪರಿವಿಡಿ ; ಅನುಕ್ರಮಣಿಕೆ : ಈ ಗ್ರಂಥದ ವಿಷಯಸೂಚಿಯ | | ವಿಷರೋಗ (ನಾ). ನಂಜಿನಿಂದ ಉಂಟಾಗುವ ರೋಗ : (ನೊರೆಹಾಲು) . . . 

ಭಾಗ ಮುದ್ರಣವಾಗದೆ ಬಿಟ್ಟುಹೋಗಿದೆ (ರೂಂ). [ಸಂ.) | ಸೇವಿಸಲು . . . ನೇತ್ರರೋಗ, ವಿಷರೋಗ ಸಹ ಗುಣಮಕ್ಕುಂ (ಸಕವೈ. ೨೮). ಸಂ.) 
ವಿಷಯಾಂತರ (ನಾ). ೧. ವಿಚಾರಸರಣಿಯ ಬದಲಾವಣೆ :ಅವರುಬರುತ್ತಿದ್ದಂತೆ | ವಿಷಲ (ನಾ). ಕೆಡುಕ ; ದುಷ್ಟ : ವ್ಯಭಿಚಾರಿಯಾದ ಸ್ತ್ರೀಯನೂ ಅಂಗೀಕರಿಸಿಕೊಂಡು 

ಇವರಿಬ್ಬರೂ ಆಡುತ್ತಿದ್ದ ಮಾತನ್ನು ನಿಲ್ಲಿಸಿ ವಿಷಯಾಂತರ ಮಾಡಿದರು (ರಂ). | | ಇದ್ದವನೂ ಮಾಹಿಷಿಕನೂ ತನ್ನ ಜಾತ್ಕಾಚಾರಮಂ ಬಿಟ್ಟು ಪರರ ಜಾತ್ಕಾಚಾರದಿಂ 

'೨. ನಾಡಿನ ನಡುವಣ ಪ್ರದೇಶ, - ಹರಹು : ಕೆಯ್ಬೊಲಗಳಿನೊಪ್ಪಿ ತೋ[ಆ್‌] [20] ನಡವಂತಾವನು ವಿಷಲನು (ಕಾಶೀವಮ. ೨೧೩-೫). (ಇ ಸಂ. ವೃಷಲ) 

ಸಿರಿ ನೋಡುಗುಮಾ ವಿಷಯಾಂತರಾಳದೊಳ್‌ (ಪಂಪಭಾ. ೧-೫೨). [ಸಂ.) | ವಿಷಲತೆ (ನಾ). ಒಂದು ಬಗೆಯ ಬಳ್ಳಿ ; ಹಾವುಮೆಕ್ಕೆ : ತದೀಯ ಕರ್ಣಾಭ್ಮರ್ಣಮಂ 
ವಿಷಯಾತುರ (ನಾ). ೧. ಇಂದ್ರಿಯಭೋಗಾಬಭಿಲಾಷೆ ; ವಿಷಯಾಸಕ್ತಿ. ಪೊರ್ದಿ . . . ಅತಿ ದುಸ್ಸಹವಾರ್ತಾವಿಷಲತೆಯಂ ನಾಂಟಿಸಲ್‌ (ಜಗವ. ೨-೪೩). 

ಪಿ. ವಿಷಯಾಸಕ್ತಿಯುಳ್ಳ ವ್ಯಕ್ತಿ : ಗಾತ್ರದೊಳು ವಿಷಯಾತುರಂಗಳಪಾತ್ರ ! (ಸಂ. ವಿಷಲತಾ) 

ಪಾತ್ರಂಗಳು (ಬಸಪು. ೪೦-೬೩) ; ಅಸಿಯ ಜವ್ವನೆಯರ ಕಂಡು ವಿಷಯಾತುರರಾಗಿ | ವಿಷವಕ್ತ (ನಾ). ವಿಷಪೂರ್ಣವಾದ ಮುಖವುಳ್ಳುದು ; ಸರ್ಪ : ಆ ಕಮಠಂ 

ಕುಸಿವುತ್ತಿಪ್ಪರು ನೋಡಾ ಹಿರಿಯರು (ಸಿದ್ಧೇಮ ೪೧-೧೧೧). ಸಂ.) [2s ವಿಷವಕ್ರನಾಗಿ ನಾಲಗೆಯೆರಡಾದ ವಾಸುಗಿ ಕರಂ ತಲೆವಾಗಿಯುಂ (ಪುಷ್ಪಪ. ೩-೪). 
ನಿಷಯಾನಂದ (ನಾ). ಇಂದ್ರಿಯಗಳಿಂದ ಉಂಟಾಗುವ ಸಂತೋಷ : ಸತಿ | | [ಸಂ. 

ಸುತಾದಿಗಳ ಮಧ್ಯದಲ್ಲಿರ್ದು ಅವರ ರೂಪುಲಾವಣ್ಮವಯೋವಿಶೇಷಮಂ ನೋಡಿ | ! ವಿಷವರ್ತುಲ, ವಿಷವರ್ತುಳ (ನಾ). ೧. ಒಂದನ್ನೊಂದು ತೀವ್ರಗೊಳಿಸುವ 

- - . ಆನಂದಿಸುವದೇ ವಿಷಯಾನಂದವೆನಿಸುವದು (ನಾನಾಗ. ೨೫-೧೮). [ಸಂ.] | | ಕ್ರಿಯೆ, ಪ್ರತಿಕ್ರಿಯೆಗಳ ವ್ಯೂಹ ; ವಿಷಚಕ್ರ : ನಾನು ಆ ವಿಷವರ್ತುಲದಲ್ಲಿ 
ವಿಷಯಾಭಿಲಾಷೆ (ನಾ). ಭೋಗಾಭಿಲಾಷೆ ; ಕಾಮಾಸಕ್ತಿ : ನಿನ್ನಂಥವನ ಮನಸ್ಸು | | ಸಿಕ್ಕಿಕೊಂಡು ಹೊರಬರಲಾರದೆ ಒದ್ದಾಡುತ್ತಿದ್ದೇನೆ (ರ). ವಿಷವರ್ತುಳ : 

ವಿಷಯಾಭಿಲಾಷೆಯಿಂದ ಕದಡಿತು (ವಚಕಾ. ೨೧). (ಸಂ. ವಿಷಯಾಭಿಲಾಷ] 30, ೨. ಒಂದು ನರಕದ ಹೆಸರು : ಐದು ಮಂತ್ರಿನರಕಂಗಳಿಂದೊಪ್ಪಿ ವಿಷವರ್ತುಳ 
ವಿಷಯಾಭ್ಯಾಸಿ (ನಾ). ಎ ವಿಷಯಲಂಪಟ : ನಿಲುವೆನು ಮುಕ್ತಿರಾಜ್ಯದಲಿ . ... ವೆಂಬರಸುನರಕವಿಹುದು (ವಿವೇಕ. ೧೮೧). ಸಂ.) 

ವಿಷಯಾಭ್ಯಾಸಿಗೊಮ್ಮೆ ವಿರಕ್ತಿ ದೆಸೆಯಹುದೈಸಲೇ (ಕುವ್ಮಾಅ. ೨೧-೪೧). ವಿಷವರ್ತುಳ "ವಿಷವರ್ತುಲ' ನೋ. 

[ಸಂ. ವಿಷಯಾಭ್ಯಾಸಿನ್‌) | ವಿಷವಲ್ಲಿ (ನಾ). ವಿಷಯುಕ್ತವಾದ ಬಳ್ಳಿ :ಕಂಟಕಗುಲ್ಮವಿಷವಲ್ಲೀ ಸಂಘಾತಭೀಷಣಂ 

ವಿಷಯಾಮಿಷ (ನಾ). ಇ ವಿಷಯಾಭಿಲಾಷೆ : ನೀಂ ವಿಷಧರವಾಗದೆ ಬೇಗಂ ಗಳುಂ . . . ಆಗಿ ದುರ್ಗಮಂಗಳಪ್ಪ ದುರ್ಗಂಗಳೊಳ್‌ (ಆದಿಪು. ೧೩-೫೭ ವ); 


ವಿಷಯಾಮಿಷವಿಷಮನುಗುಟ್ಟು ನಿರ್ವಿಷನಾಗಾ :ಆದಿಪು ೨-೧೭) ; ವಿಷಮವಿಪಸದೃಶ |35] ಪುಣ್ಮಮೆಂದು ವಿಷವಲ್ಲಿಗೆ ನೀರೆಜ್‌ವೆಗ್ಗನಂತೆ ಕೆಮ್ಮಗೆ ಸುಖಮೆಂದಸದ್ದಿಷಯ 


ವಿಷಯಾಮಿಷಕಾಂಕ್ಷೆಯೆ ತಿಣ್ಣಮಾಗೆ ಮತಿಗೆಟ್ಟು ಮಳೀಮಸನಾದೆಂ | |  ಸೌಖ್ಯದೊಳಿಂತೆಜಗಲ್ಲೆ ತಕ್ಕುದೇ (ಕಾದಂಪೂ. ೮೪೭). (ಸಂ. ವಿಷವಲ್ಲೀ) 
(ಸುಕುಮು. ೪-೩೭). (ಸಂ.] | ವಿಷವಹ್ನಿ (ನಾ). ವಿಷದ ಜ್ವಾಲೆ : ಮಿಕ್ಕಂ ಎಷವಸ್ನಿಯಿಂ ವಿಳಯಕಾಲಜ್ವಾಲೆಯಂ 
ವಿಷಯಾರ್ಥಿ (ನಾ). ಎ ವಿಷಯಲಂಪಟ : ದೂರಂ ಯುಕ್ತಾಯುಕ್ತವಿಚಾರಂ ಭೋಗರತ್ನದ ಚೆಲ್ವಿಂ ದ್ಕುತಿಮಾಲಿಯಂ ಮಸಕದಿಂ ದಂಭೋಳಿಯಂ ಕಾಳಿಯಂ 
ವಿಷಯಾರ್ಥಿಗೆ (ಆದಿಪು. ೯-೧೦೨). (ಸಂ. ವಿಷಯಾರ್ಧ್ಥಿನ್‌]) (ಜಗವಿ. ೩-೮೪). [ಸೆಂ.] 
ವಿಷಯಾಸಕ್ತ (ನಾ). ಇ ವಿಷಯಲಂಪಟ : ಆ ಬಾಲಕರ್‌ . .. ಸಾರ್ವಭೌಮೋಪ | €| ಎಷವಾಕ್ಕು (ನಾ). ಕೊಂಕುಮಾತು ; ಕಹಿನುಡಿ : ವಿಷವರ್ಜಿತವಾಹನ ಕೃಷ್ಣಂಗೆನ್ನಯ 
ಜೀವಿಗಳಂತೆ ವಿಷಯಾಸಕ್ತರುಮೆನಿಸಿ (ಸುಕುಮಾ. ೨-೫ ವು. [ಸಂ.] ವಿಷವಾಕ್ಕು ತಾಗಲೇನಹುದು (ಮೋಹಶ. ೧-೨೭). (ಸಂ. ವಿಷವಾಚ್‌) 


ವಿಷಯಾಸಕ್ತತೆ (ನಾ). ಎ ವಿಷಯಲಂಪಟತನ : ಅತಿಶಯದಿಂ ವಿಷಯಾಸಕ್ತತೆ | | ವಿಷವಿಕ್ಕು (ಕ್ರಿ). ನಂಜನ್ನು ಉಣಿಸು ; ವಿಷಹಾಕು : ವಿಷವಿಕ್ಕಿದವಗೆ ಷಡ್ರಸವ 
ನಿನ್ನನ್ನರುಮನಿಂತು ಮಾಡಿತ್ತು (ಕಾದಂಪೂ ೭೭೭). (ಸಂ. ವಿಷಯಾಸಕ್ತತಾ] ನುಣಿಸಲು ಬೇಕು (ಪುರಂದ. ೨-೭೫-೧). [ವಿಷ ೫ ಇಕ್ಕು) 

ಎಷಯಾಸಕ್ತಿ (ನಾ). ಭೋಗಾಭಿಲಾಷೆ ; ಇಂದ್ರಿಯಲೋಲುಪತೆ : ಎಷಯಾಸಕ್ತಿ | | ವಿಷವಿಷಮ (ನಾ). ನಂಜಿನಿಂದ ಭಯಂಕರವಾದುದು : ನಂಜಿನೊಳೂಡಿದ 
ಯೊಳಾಯಾಸ್ಕೆಕನಿರತರಾಗಿರ್ಪ ಪ್ರಾಕೃತಜನಂಗಳ ಗಮನಮೇ ಸಮಸ್ತವೇದಿಗೆ | 45) ಕಂಜಮನೆಂಜಲಿಸಿದ ಮಧುಪನಂತೆ ವಿಷವಿಷಮಕನತ್ಶಿಂಜಲ್ಮಮನುತ್ಚಲಮೊಂದಂ ಜನಪತಿ 

ಕಂಪುಗೊಂಡು ತೂಂಕಂಗೊಂಡಂ (ಶಾಂತಿಪು. ೭-೯೨). ([ಸಂ.] 


ಹೃದಯಂಗಮಮಾಗದು (ಶಾಂತಿಪು. ೪-೧೦೨ ವ). (ಸಂ.) 


೭೯ 


ವಿಷವೂಡು 


ವಿಷವೂಡು (ಕ್ರಿ).  ವಿಷವಿಕ್ಕು : ಅಪರಾಧವನ್ನು ಮುಚ್ಚುವ ಸಲುವಾಗಿ ವರ್ತಕನನ್ನು 
ಬಿಡದಿಗೆ ಮತ್ತೆ ಕರೆತಂದು ವಿಷವೂಡಿದಳು (ಪುನರು. ೯೪). (ವಿಷ + ಊಡು) 
ವಿಷವ್ಯಕ್ಷ (ನಾ). ೧. ವಿಷದಿಂದ ತುಂಬಿರುವ ಮರ : ಸಂಸಾರವೆನ್ನುವ 
ವಿಷವೃಕ್ನದೊಳು ನೋಡು ಅಮೃತದ ಪಲವಿಹವೆರಡು (ಇಂಚಾವ. ೧೫೨ ೪೮). | 
೨. ಒಂದು ಬಗೆಯ ಮರ : ಅಜ್ಜನ ಪಟ್ಟೆ, ಆರಂಚೆ, ಬೈರಿ, ಜಾಗುರಿ, ಎಷವೃಕ್ಷ | 5 
(ಮೈಟಔಿಗಿ. ೭-೧೨೫). ([ಸಂ.) 
ಎಷವೈದ್ಯ (ನಾ). ಹಾವು ಮುಂತಾದ ವಿಷಜಂತುಗಳ ಕಡಿತದಿಂದಾದ 
ವಿಷವನ್ನು ನಿವಾರಿಸಬಲ್ಲವನು : "“"ವಿಷವೈದ್ಯಃ, ಜಾಂಗಲಿಕಃ - ೨ ವಿಷವನ್ನು 
ಇಳಿಸುವ ವೈದ್ಮನ ಹೆಸರು'' (ಸದ್ದಾಂತಿ. ೭೪). ([ಸಂ.] I 
ವಿಷಸರ್ಪ (ನಾ). ನಾಗರ, ಕನ್ನಡಿ ಮುಂತಾದ ನಂಜುಳ್ಳ ಹಾವು :|10 
ಕುಲಶೇಖರಾಳ್ವಾರ್‌ ಎಂಬುವರು . . . ಕಳ್ಳತನದ ಆಪಾದನೆಯನ್ನು ನಿವಾರಿಸಲು | 
ವಿಷಸರ್ಪವಿದ್ದ ಮಡಕೆಯೊಳಕ್ಕೆ ಕೈಹಾಕಿ ಗೆದ್ದಂತೆ ತಿಳಿದುಬರುತ್ತದೆ (ಕಶಾಲ. ೧೯೭ ಅದಿ. | 
[ಸಂ.) | 
ವಿಷಸೇವನೆ (ನಾ). ಎ ವಿಷಪ್ರಾಶನ ೨ : ಇಂಥ ವಿಷಸೇವನೆ ಮಾಡಿದಾಗ ಬಾಯಿಗೆ 
ರಬ್ಬರುನಳಿಗೆಯನ್ನು ಇಳಿಸಿ ಹೊಟ್ಟೆಯನ್ನು ಬರಿದುಮಾಡಬೇಕು (ಬಾಲಪ್ರ. 1. ೯೪೦). | 15 
[ಸಂ. ವಿಷಸೇವನಾ] 
ವಿಷಹರ (ನಾ). ನಂಜನ್ನು ಹೋಗಲಾಡಿಸುವಂಥದು : ಮೆಯ್ಕೊಳ್‌ ವಿಷಮಂ 
ಪರಿಯಲ್ಕೀಯದೆ ತದ್ವಿಷ(ಹ)ರಮಂ ಕಟ್ಟಿಸುವುದು (ಅಶ್ವಶಾ. ೧೬-೩). (ಸಂ.] 
ವಿಷಹರಮೃಗ (ನಾ). ಒಂದು ಬಗೆಯ ಜಿಂಕೆ : ""ರಾಮಃ -- ಹಿರಿಯದುಪ್ಪಿ, 
ವಿಷಹರಮೃಗವು. ಇದನ್ನು ಹಿರಿಯಹ ಮರೇಮೃಗವನ್ನುವರು'' (ಸಿದ್ಧಾಂತಿ. ೧೫೬). 
[ವಿಷಹರ, 4 ಮೃಗ) 
ಎಷಹಾರಿ (ನಾ). ಒಂದು ಬಗೆಯ ಸಸ್ಕ :""ವಿಷಹಾರಿ ಕಂದೆಯೆನೆ ಮಡುವಾಗಲಕ್ಕು'' 
(ಮಂಗರಾ. ೪೫-೪೭). (ಸಂ. ವಷಹಾರಿನ್‌] 
ವಿಷಹೀರೆ (ನಾ). ಒಂದು ಬಗೆಯ ಸಸ್ಮ ; ಕಹಿಹೀರೆ : (ಮೈಔಗಿ ೩೧-೧೦೨೭). 
(ವಿಷ 4 ಹೀರೆ, (ಆ ಪೀರೆ)] 
ವಿಷಳ (ನಾ). ನಂಜು ; ವಿಷ : ವಿಷರುಹಾಂಬಕನೆಯನಪಾದ ವಿಷಳವ್ಮಾಪ್ತನುತ 
ತರವಿಷಾಖಜನಕ (ಸಿದ್ದರಾ. ೬-೪೦). (ಸಂ. ವಿಷಲ] 
ವಿಷಾಂಗನೆ (ನಾ). ವ ವಿಷಕನ್ನಿಕೆ ೧ : ಆರುಣಾಧರದ ಚುಂಬನವನಿತ್ತು ... ಸೊಗಸಂ 
ಬಲಿದು ಹರಣಮಳಿವಲ್ಲಿಪರಿಯಂತರಂ ಬಿಡರವನನಲ್ಲಿಯ ವಿಷಾಂಗನೆಯರು 
(ಜೈಮಭಾ. ೧೫-೪೮). (ಸಂ. ವಿಷಾಂಗನಾ) 
ವಿಷಾಣ (ನಾ). ೧. ಪ್ರಾಣಿಗಳ ಕೋಡು, - ಕೊಂಬು : ಸ್ಬುರದಕ್ಟೂಣವಿಷಾಣಕೋಟಿ 
ದಳಿತಪ್ರೋತ್ತುಂಗವಲ್ಮೀಕಂ . . . ಸಂಚರಿಸುತ್ತಿರ್ದುದನೂನಪೀನಕಕುದಂ ತನ್ನಿಚ್ಛೆಯಿಂ 
ನಿಚ್ಚಲುಂ (ಪಂಚತಂ. ೨೪-೧೬) ; ರೇಣುಧೂಸರಿತನಗ್ರವಿಶೀರ್ಣವಿಷಾಣನಾತ್ತಮಾಂಸಳತನು 
ಬಂದುದಂದು . . . ಪುಂಗವಂ (ಚಂದ್ರು. ೨-೨೮). ೨. ಆನೆ, ಹಂದಿ 
ಮೊದಲಾದುವುಗಳ ದಂತ ; ಕೋರೆಹಲ್ಲು : ಉದ್ಭೃತ್ತ ವಾರಣೇಂದ್ರ |35 
ವಿಷಾಣಕುಲಿಶದಂಡಹತಿಯಿಂ ವನದುರ್ಗಭಂಗಮುಂ ವಿಪಕ್ಷಪಾರ್ಥಿವಭಂಗಮುಂ | 
ಮನೋರಥಸಿದ್ಧಮಾಗೆಯುಂ (ಆರಿಪು. ೧೩-೭೭ ವ) ; ಅರಿನರಪಾಲಕೋಗ್ರಮದರುವ್ಬಿ | 
ವಿಷಾಣಮನೊತ್ತಿ ಕಿತ್ತು (ಎಕ. ೫. ಅರಸೀ. ೧೧೭-೨೪ : 1161). ([ಸಂ.) 
ವಿಷಾಣಿ (ನಾ). ೧. ಕೊಂಬುಗಳಿರುವ ಹಸು, ಎಮ್ಮೆ ಮುಂತಾದ ಪ್ರಾಣಿ. 
೨. ದಂತವುಳ್ಳುದು ; ಆನೆ. ೩. ಕೊಂಬುಗಳುಳ್ಳೆವನು : ಅಲ್ಲಿ ದಿಕ್ಚತುಷ್ಟಯಗತ | 40 
ದ್ವೀಪನಿವಾಸಿಮನುಷ್ಯರೇಕಪಾದರುಂ ಲಾಂಗುಲಿಕರುಂ ವಿಷಾಣಿಗಳುಂ ಅಭಾಷಕರುಂ 
ಅಪ್ಪರ್‌ (ತತ್ತ್ವಪ್ರ. ೧೪೮). ೪. ಒಂದು ಬಗೆಯ ಸಸ್ಕ ; ಅಜಶೃಂಗಿ : ""ವಷಾಣೀ - 
ಔಷಧಿ, ಚೇಳುವಾಲಿ, ನೆಲಮೂಗಿ'' (ಓವಧಿ. ೧೫೫). [ಸಂ. ವಿಷಾಣಿನ್‌] 
ವಿಷಾಣು (ನಾ). ಒಂದು ಗೊತ್ತಾದ ರೋಗವನ್ನುಂಟುಮಾಡುವ ನಂಜು : 
ಆತ್ಮಂತ ಸೂಕ್ಷ್ಮತಮವಾದ ವಿಷಾಣುಗಳನ್ನು ವಿಶೇಷರೀತಿಯಲ್ಲಿ ಪರೀಕ್ಷಿಸಿದರು | 
[ಸ0.] 


20 
| 
| 


25 


30 


(ಜೀವಾತ್ಮ. ೧೨೪). 


೭ 
| 


೦ ವಿಷಾಪಹಾರ 


ವಿಷಾದ್ಮ (ನಾ). ೧. ಉತ್ಸಾಹಹೀನತೆ ; ನಿರುತ್ಸಾಹ : ಭಗವದ್ಗೀತೆಯೆಂದರೆ 
- -- ವಿಷಾದದ ಕಗ್ಗತ್ತಲೆಯನ್ನು ಕಿತ್ತೋಡಿಸಲು. . . ಬಂದ ಸಹಸ್ರಕಿರಣನಾದ ಜ್ಞಾನರವಿ 
(ಧರ್ಮಸಾ. ೧೦೪). ೨. ದುಃಖ ; ವೃಥೆ ; ಚಿಂತೆ : ಉಭಯಬಲದಗ್ಗಳದ 
ಹರುಷವಿಷಾದವಾರಿಧಿ ಕಾಲುಹೊಳೆಯಾಯ್ತು (ಕುವ್ಕಾದ್ರೋ. ೧೬-೫೧) ; ಉಳಿ ಮಗಳೆ 
ವಿಷಾದವನುಸಿರ ವೇಗವನಂತೆ (ಧ್ವನ್ಮಾಲೋ. ೯೯). ೩. [ಕಾವೃಮಾ] ಸಂಚಾರಿ 
ಭಾವಗಳಲ್ಲಿ ಒಂದು; ಕಾರ್ಯಭಂಗ, ದೈವದ ವಿಮುಖತೆ ಮೊದಲಾದವು 
ಗಳಿಂದ ಉಂಟಾಗುವ ""ಮನಃಪೀಡೆಯೆ ವಿಷಾದಂ'' (ಭಾರಮು. ೩೪೭) : ಮತಿ 
ನಿರ್ವೇದ . . . ವಿಷಾದಸ್ಥಿತಿ ಚಿತ್ತಬ್ರಂಶ ಮೋಹಾಮಯ ಮೃತಿಗಳಿವಿಂತೆಯ್ದೆ ಸಂಚಾರಿ 
ಭಾವಂ (ಕಾವ್ಮಾವ. ೭೯೫) ;ವಿಷಾದ. .. ಅಪಸ್ಮಾರಗಳೆಂಬ ಮೂವತ್ತುಮೂಜು ಸಂಚಾರೀ 
ಭಾವಂಗಳಿಂ ಪರಿವರ್ಧಿಸಿ (ಎವೇಕ. ೨೨೭). ೪. ಒಂದು ಕಾವ್ಕಾಲಂಕಾರದ ಹೆಸರು : 
ಇಚ್ಛೆ ಮಾಡಿದಂಥ ವಸ್ತು ವಿರುದ್ಧವಾಗೆ ಸ್ವಚ್ಛದಿಂದಿದು ವಿಷಾದವೆನಿಸೆ ಹಚ್ಚಿದಂ 
ದೀಪೋದ್ದೀಪನ ಮಾಡಲು ಹೆಚ್ಚಿತು ತಾಂ ವಡಬಾಗ್ನಿಯಾಗಿ (ಒವಲ. ೧೨೭-೧). 
೫. ವಾಕ್ಕಾರ್ಥದೋಷಗಳಲ್ಲಿ ಒಂದು : ಅವಧಾರಿಸದುಕ್ತಾರ್ಥಮನವಿಶೇಷದೆ 
ಮಗುಟ್ಟು ನುಡಿದೊಡೇಕಾರ್ಥಂ ಕ್ರೋಧವಿಷಾ(ಪಾಕಾಂ. ರೋ]ದ ಖೇದ ಭಯ ಹರ್ಷ 
ವಿಸ್ಮಯಾದಿಗಳೂಳಿನ್ನವಿಷ್ಟಮದುಷ್ಟಂ (ಕಾವ್ಮಾವ. ೪೫೯). (ಹ) 

ವಿಷಾದ (ನಾ). ನಂಜನ್ನು ಉಂಡವನು ; ಶಿವ : ವೃಷೇಂದ್ರಧೃಜನಜಿನವಸಾನಂ 
ವಿಷಾದಂ ವಿಪದ್ದೀಕರನಂಗಾರಾಂಗನಂಗೋದ್ಬವಹರನಸುರಧ್ವಂಸಕಂ ವೀರಭದ್ರಂ 
(ರಾಜಶೇ. ೧೪-೧೫೬). [ಸಂ. (ವಿಷ 4 ಅದ ೩ ಶಿನ್ನುವಿಕೆ)] 

ವಿಷಾದಗರ್ಭ (ನಾ). ದುಃಖಕರವಾದುದು ; ಚಿಂತಾಕುಲವಾದುದು : ಆವ 
ಜನ್ಮದೊಳಂ ಮತ್ತೆನಗೆ ನವವಯಸದೊಳ್‌ ತಾಂ ಜನಿಯಿಸದಿರ್ಕೆಮ ವಿಷಾದಗರ್ಭಂ 
ಗರ್ಭಂ (ಚಂದ್ರಪು. ೩-೭೭). (ಸಂ) 

ಎಷಾದಚಿತ್ತ (ನಾ). ಖಿನ್ನವಾದ ಮನಸ್ಸು : ಉಂಗುರದ ಕೇಡಿನೊಳಾದಟಲಟ್ಸ್‌ 
ವಿದ್ದೆಯಂ ನೋಡುವೆನೀತನೊಳ್ಳುಡಿವೆನೆಂದಿರದಾದ ವಿಷಾದಚಿತ್ತದಿಂ ಪೋಗಿ 
(ಸುಕುಮಾ. ೩-೧೬). ([ಸಂ.1 

ಎಷಾದಯೋಗ (ನಾ). ಚಿಂತೆಯ ಪ್ರಸಂಗ ; ದುಃಖದ ಸಂದರ್ಭ : ಹಿಂದಿನ 
ಕುರುಕ್ಷೇತ್ರಸಂದರ್ಭದಲ್ಲಿ ಅರ್ಜುನನಿಗೆ ಒದಗಿದ ವಿಷಾದಯೋಗ, ಇಲ್ಲಿ ಈಗ 
ಧರ್ಮರಾಯನಿಗೆ ಒದಗಿರುವುದು ಸ್ವಾರಸ್ಯವಾಗಿದೆ (ಪರಿಶೀ. ೧೨೧). (ಸಂ.1 

ವಿಷಾದವಿಧುರ (ನಾ). ವೃಥೆಯಿಂದ ಕಳವಳಕ್ಕೀಡಾದವನು ; ದುಃಖದಿಂದ 
ಚಿಂತಿತೆನಾದವನು : ಸೆಟ್ಟಿ ಮನಃಕ್ಸತಂಬಟ್ಟು ವಿಷಾದವಿಧುರಂ ಮಧುರೆಗಭಿವಎಂ 
ನಾಗಿ ಪಯಣಂಬೋದಂ (ಪಂಚತಂ. ೨೪-೪). [ಸಂ.] 

ವಿಷಾದಾಂತ (ಗು). ಶೋಕದಿಂದ ಕೊನೆಗೊಳ್ಳುವ ; ದುಃಖಾಂತ : ಮುಗ. 
ಮರಣದೊಳೆಲ್ಲ ವಿಷಾದಾಂತನಾಟಕಕೃತಿಗಳು ಕಡೆಗೆ (ಇಂಚಾಪ. ೧೬೬-೧೮). [೫೨.1 

ವಿಷಾದಿಸು (ಕ್ರಿ). ದುಃಖಿಸು ; ವೃಥೆ ಪಡು : ನಿನ್ನ ಉಪಕಾರಕ್ಕೆ ಪ್ರತ್ಕುಪಕಾರವನ್ನು 
ಮಾಡಲಾರೆನೆಂದು ಹೇಳಲು ವಿಷಾದಿಸುತ್ತೇನೆ (ಜಮಾನ್ಹಾ. ೧೬೦). 

[ವಿಷಾದ * - ಇಸು) 

ವಿಷಾನಲ (ನಾ). ವಿಷದ ಜ್ವಾಲೆ, - ಬೆಂಕಿ : ಅಟ್ಟಿ ಸುಡುತಿಹ ಎಷಾನಲದಿಂದವಂದಿ 
ರ್ಗಳುಟ್ಟು ಹೊದದಂಬರಗಳು ಬಳಿಕ್ಕಂತವರು ತೊಟ್ಟ ಕಂಚುಕಿ . . . ಇರದೆ ಬೆಂದು 
(ವೀಶೈಪು. ೩-೧೬-೨೬). ([ಸಂ.] 

ವಿಷಾನಿಲ (ನಾ). ನಂಜು ಬೆರೆತಿರುವ ಗಾಳಿ ; ವಿಷಪೂರಿತವಾದ ವಾಯು : 
ಕರಾಟಗಳಲ್ಲಿನ ಇದ್ದಲೂ, ಸೋಡಾಲೈಮೂ ಎಂತಹ ವಿಷಾನಿಲಗಳನ್ನೂ ಹೀರಿಕೊಂಡು 
ಸಯ್ಗೊಳಿಸುತ್ತಿದ್ದುವು (ಕಎಕೋ. 1. ೩೦೨). ಸಂ.) 

ವಿಷಾಪಹಾರ (ಗು). ೧. ನಂಜನ್ನು ನಿವಾರಿಸುವ ; ವಿಷವನ್ನು ಹೋಗ 
ಲಾಡಿಸುವ : ಜಳಮೃಣಾಳಮಂ ಜಳವ್ಕಾಳಮೆಂದು ಕೆಲದ ಬಿಲದಿಂ ಪಿಡಿಯಲೆಂದು 
ಧೀಂಕಿಡುವ ವಿಷಾಪಹಾರ ಶಾಲೂರಚಾಲಂಗಳೊಳಂ.. . ಭೀಷಣರಮಣೀಯಮೆನಿಸಿತ್ತು 
(ಚಂದ್ರಪು ೫-೪೦ ವು. (ನಾ). ೨. ನಂಜಿನ ನಿವಾರಣೆ ; ವಿಷನಿರ್ಮೂಲನ : 
ನಾಳೆ ನೇಸರ್ಮೂಡದ ಮುನ್ನಮೆ ವಿಷಾಪಹಾರಂ ಮಾಡಿದಪ್ಪೆಂ (ಸುಕುಮಾ. ೭-೮ ವ); 


ವಿಷಾಪಹಾರಿ 


ಸೀತಾಹರಣಮಿದರ್ಕೆ ಮರಣನಿಮಿತ್ತಮಾದುದೆಂದುಬ್ಬೆಗಂಬಟ್ಟು ಸಂಸಾರವಿಷಮ 
ವಿಷಾಪಹಾರಮಂ ಪಂಚನಮಸ್ಕಾರಮನದರ್ಕೆ ಪೇಟ್ದು (ಪಂರಾಮಾ. ೯-೧೧೭ ವ). [ಸಂ.] 
ವಿಷಾಪಹಾರಿ (ಗು). ನಂಜನ್ನು ತೆಗೆಯುವ ; ವಿಷವನ್ನು ನಿವಾರಿಸುವ : ಯಾವು 
ದಾದರೂ ವಿಷಾಪಹಾರಿ (4ಃsin್ಗೇಂtant) ದ್ರವ್ಯವನ್ನು ನೀರಿಗೆ ಬೆರೆಸಿ. . .ನೆಲದ 
ಮೇಲೆ ತಂಗುವ ಜೀವಿಗಳನ್ನು ನಾಶಮಾಡಲು ಸಾಧ್ಯವಾಗುತ್ತದೆ (ಗೃಹವ. ೧೮೩). 
[ಸಂ. ವಿಷಾಪಹಾರಿನ್‌) 
ವಿಷಾರ್ಥಾಜೀವನ (ನಾ). ವಿಷಪ್ರಯೋಗದಿಂದ ಹಣ ಸಂಪಾದಿಸಿ ಜೀವಿಸು 
ವವನು : ದಿವಸೇಂದ್ರಂ . . . ವೃಶ್ಚಿಕಕ್ಷೇತ್ರದೊಳ್‌ ಕೂಡೆ ವಿಷಾರ್ಥಾಜೀವನಂ 
ಸಾಹಸಿಗನೆಖಿಳಶಾಸ್ತ್ರಜ್ಞನತ್ಕುಗ್ರನಕ್ಕುಂ (ಜಾತತಿ. ೧೩-೧೬). [ಸಂ.] 
ವಿಷಾವಿಲದಂಷ್ಟ (ನಾ). ವಿಷಯುಕ್ತವಾದ ಹಲ್ಲುಳ್ಳುದು ;ಸರ್ಪ :ದಂಡಕನೃಪಂ |10 
ಲೋಭಾಭಿಭೂತಂ ವಿಷಾವಿಲದಂಷ್ಟಂ ಶ್ವಯುವಾಗಿ ಪುಟ್ಟಿ ಸುಲ್‌ಗುಂ ಮುಂ ಬಯ್ತ 
ಭಂಡಾರದೊಳ್‌ (ಅದಿಪು ೨-೧೫). [ಸಂ. ವಿಷಾವಿಲದಂಷ್ಭಾ) ` 
ವಿಷಾಹೃಯ (ನಾ). ಒಂದು ಬಗೆಯೆ ಸಸ :""ಎಷಾಹ್ವಯ: - ವಿಷಾಣಿಕ, ಬಾಟ್‌, 
ಕರ್ಕಾಟಕಶೃಂಗಿ, ಸಾತಲೆ? '' (ಓಷಧಿ. ೧೫). :(ಸಂ.] 
ಎಷು (ನಾ). ೧. ಹೆಚ್ಚುಕಡಮೆಯಿಲ್ಲದಿರುವುದು ; ಸಮವಾದುದು. 
೨. ಅರುವತ್ತುಸಂವತ್ಸರಗಳಲ್ಲಿ ಹದಿನೈದನೆಯದು : ಆ ವರ್ಷವೇ ಪ್ರಭವ: 
- . - ವಿಷ... ಕ್ಷಯವೆಂದಜುವತ್ತು ತೆಅನಾಗಿಹುದು (ವಿವೇಕ. ೨೬೩). ([ಸಂ.) 
ವಿಷುವ (ನಾ). ೧. ಸೂರ್ಯನು ಭೂಮದಧ್ಯರೇಖೆಯನ್ನು ಹಾಯುವ 
ಕಾಲ ; ಹಗಲು, ಇರುಳು ಒಂದೇ ಪ್ರಮಾಣದಲ್ಲಿರುವ ಕಾಲ. 
೨. ಸೂರ್ಯನು ಮೇಷ ಅಥವಾ ತುಲಾ ಸಂಕ್ರಾಂತಿಯ ದಿನದಂದು |20 
ಮೇಷ ಅಥವಾ ತುಲಾರಾಶಿಯನ್ನು ಪ್ರವೇಶಿಸುವ ಪ್ರಾರಂಭದ ಬಿಂದು. 
[ಸಂ.) 
ವಿಷುವತ್ತು (ನಾ). ಸಮವಾದ ಹಗಲು ಮತ್ತು ರಾತ್ರಿಗಳುಳ್ಳೆ ಕಾಲ : ವೇದಗಳ 
ಕಾಲದ ಭಾರತೀಯರು ವಿಷುವತ್ತಿನ ಮತ್ತು ಆಯನಸಂಕ್ರಾಂತಿಯ ಬಿಂದುಗಳನ್ನು 
ಗೊತ್ತುಮಾಡಿ ಅವುಗಳನ್ನು ಅಗ್ನಿ ಮತ್ತು ಇಂದ್ರ ಮತ್ತು ಮಿತ್ರ ಮತ್ತು ವರುಣಗಳೆಂದರು 
(ಶತೃಪ್ರಾ. ೪೮೨). (ಸಂ. ವಿಷುವತ್‌) 
ವಿಷುವದ್ಬಿಂದು (ನಾ). ವಿಷುವದ್ರೇಖೆಯನ್ನು ಸೂರ್ಯನು ಹಾದುಹೋಗುವ 
ಎರಡು ಬಿಂದು ; ಸಂಕ್ರಾಂತಿಬಿಂದು : ವಿಷುವದ್ಬಿಂದುವು ಕೃತ್ತಿಕೆಯಿಂದ ಉತ್ತರಾ 
ಭಾದ್ರದವರೆಗೆ ಸರಿದು ಬಂದಿರುವುದಕ್ಕೆ ಲಿಖತಸಾಕ್ಷಿ ಇದೆ (ನಕ್ಷತ್ರ. ೨೪). (ಸಂ.] | 
ವಿಷುವದ್ರೇಖೆ (ನಾ). ಭೊಗೋಳೆವನ್ನು ಪೂರ್ವಪಶ್ಚಿಮವಾಗಿ ಎರಡು | 3, 
ಸಮಭಾಗಗಳಾಗಿ ವಿಭಜಿಸುವಂತೆ ಮಧ್ಯದಲ್ಲಿ ಕಲ್ಪಿಸಿರುವ ರೇಖೆ ; 
ಸಮಭಾಜಕವೃತ್ತ :ಉಭಯಧ್ರುವಗಳಿಗೂ ಮಧ್ಯೆ (ಸಮದೂರದಲ್ಲಿ) ಭೂಗೋಳದ | 
ಸುತ್ತಲೂ ಬರೆಯಲ್ಪಟ್ಟಿದೆಯೆಂದು ಭಾವಿಸಲ್ಪಡುವ (ಕಲ್ಪಿತವಾದ) ರೇಖೆಗೆ | 
ವಿಷುವದ್ರೇಖೆ . . . ಎಂದು ಹೆಸರು (ಭೂಗೋಳ. ೫). (ಸಂ. ವಿಷುವದ್ರೇಖಾ) | 
ವಿಷುವದ್ವೃತ್ತ (ನಾ). ಎ ವಿಷುವದ್ರೇಖೆ : ಭೂಗೋಳವನ್ನು ಎರಡು ಅರ್ಧಗಳಾಗಿ | 35 
ವಿಭಾಗಿಸುವ ಬೃಹದ್ವ್ಯತ್ತಕ್ಕೆ ವಿಷುವದ್ಭೃತ್ತವೆಂದು ಹೆಸರು (ಜ್ಯೋತಿರ್ವ. ೨೦೫1. (ಸಂ.] | | 
ವಿಷೂಚಿ (ನಾ). ಒಂದು ಬಗೆಯ ರೋಗ ; ವಾಂತಿ ಬೇದಿ :ದಾಳಿಂಬಾದಿ ಚೂರ್ಣ | 
. ಸೇವಿಸಲು ವಿಷೂಚಿ ಗುಣವಾಗುವುದು (ಸರವೈ. ಪರಿ. ೪೪೪) ; ಬಾಹಟವೆಂಬ ವೈದ್ಯ | 
ಗ್ರಂಥಿಗಳಲ್ಲಿ ವಿಷೂಚಿಜಾಡ್ಕವೆನ್ನಿಸಿಕೊಂಡಿರುವ ಈ ರೋಗಕ್ಕೆ ಚಿಕಿತ್ಸೆಯನ್ನು | | 
(ಸಂ. ವಿಷೂಚೀ) «| 
| 


ಹೇಳಿದ್ದಾರೆ (ಮಾಮರಾ. ೪೭). 
ವಿಷೂಚಿಕ (ನಾ). ವ ವಿಷೂಚಿ : ಇದರಲ್ಲಿ ವಿಷೂಚಿಕವೆಂದು ಅಲಸಿಕವೆಂದು 
ಆಜೀರ್ಣಕವೆಂದು ವಿಳಂಬಿಕವೆಂದು ಸಶೇಷವೆಂದು ವಿಷೂಚಿಕಾರೋಗಮ್ಮೆದು | 
ತೆರನಾಗಿರ್ಪುದು (ಸಕವೈೆ. ೩೫೭). [ಸಂ. ವಿಷೂಚಿಕಾ) 
ವಿಷೂಚಿಕೆ (ನಾ). ಎ ವಿಷೂಚಿ : ಉಗ್ರಂಗಳಾ ಜ್ವರಂ ವಿಷೂಚಿಕೆ ಎಂಬಿವಾ ವಾಗಳೆ | 
ಪೊರ್ದುಗುಂ (ಲೋಕೋಪ. ೪-೮೨) ; ವಿಷೂಚಿಕೆಯಲ್ಲಿಯೂ ತಾಮ್ರದ ಉಪಯೋಗವಾಗು | (4 


ವುದು (ಔಷಧೀ. ೪೬). (ಸಂ. ವಿಷೂಚಿಕಾ] | 


೭೯೭೧ 


ಎಷೆ (ನಾ). ಒಂದು ಬಗೆಯ ಗ್ರಂದಿಗೆಪದಾರ್ಥ ; ಅತಿಬಜೆ . 
ವಿಷೋತ್ಪಳ (ನಾ). ವಿಷಪೂರಿತವಾದ ನೈದಿಲೆ : ಅಸಿತವಿಷೋತ್ರಳಪರಿಮಳದುಸಿ 


25| ವಿಷ್ಕಂಭ (ನಾ 


ವಿಷ್ಕಂಭಕ 


[ಸಂ. ವಿಷಾ) 


ರೊಳ್‌ ಮಡಿದಂದಿನೆಗ್ಗು ನೀಗೆ ಜಿನಾಂಫ್ರಿಶ್ವಸದಮೃತಾಬ್ಹಮನಾಘ್ರಾಯಿಸಿದಂ 
(ಶಾಂತಿಪು. ೩-೪೧). ([ಸಂ. ವಿಷೋತ್ತಲ) 


5| ವಿಷೋದಕ (ನಾ). ನಂಜಿನಿಂದ ಕೂಡಿದ ನೀರು ; ವಿಷಜಲ : ಕುಡಿವೆನು ಮುನ್ನ 


ಜಲವನು . . . ಎನುತ ಮೊಗೆದನು ವಿಷೋದಕವೆ (ಕವ್ಮಾಳ, ೨೩-೨೮). [ಸಂ.) 


ವಿಷೋದ್ಗಾರಿ (ನಾ). ೧. ವಿಷವನ್ನು ಉಗುಳುವಂಥದು. ೨. ನೀರನ್ನು 


ಹೊರಸೂಸುವಂಥದು. ೧, ೨ : ಅಹಿಯಂತೆ ವಿಷೋದ್ಗಾರಿಗಳಹರ್ನಿಶಪ್ರಹರದಂತೆ 


ಘಟಿಕಾತ್ಮಂಗಳ್‌ ರಹಟಫಟೀಯಂತ್ರಂಗಳ್‌ ಬಹುವಿಧವಿಬ್ರಮದಿನೆಸೆವುವುಪಶಲ್ಕಕದೊಳ್‌ 
(ಪುಷ್ಪಪು. ೨-೫೧). [ಸಂ. ವಿಷೋದ್ಲಾರಿನ್‌) 


ಎಷೋದ್ಯಾನ (ನಾ). ವಿಷಪೂರಿತವಾದ ವನ, - ತೋಟ : ವಿದ್ಕಾಗರ್ವಗ್ರಹ 


ಪೀಡಿತಂ ಸ್ವಪರಬಾಧಾಹೇತುವಂ ದುಸ್ತರೋದ್ಕೋಗಕ್ಷೇಶಿತರಾಗಿ ಬಿತ್ತಿ ಬೆಳೆವಂತಕ್ಕುಂ 
ವಿಷೋದ್ಕಾನಮಂ (ಪಂರಾಮ. ೧-೩೪) ; ಆದು ತನ್ನ ಮತ್ತು ಪರರ ವಿನಾಶಕ್ಕೆ ಕಾರಣವಾದ 
ವಿಷೋದ್ಮಾನವಾಗಿ ಪರಿಣಮಿಸುತ್ತದೆ (ಸುವರ್ಣ. ೨೦೯). [ಸಂ.) 


15 ವಿಷೋನ್ನತಿ (ನಾ). ೧. ನಂಜಿನ ಏರಿಕೆ ; ವಿಷದ ಹೆಚ್ಚಳ. ೨. ನೀರಿನ ಆಧಿಕ್ಕ. 


೧, ೨ : ಸಪ್ತಮುಖದಿಂದೆ ವಿಷೋನ್ನತಿಯಿಂದೆ ಭೋಗದೊಳ್‌ ತುಜುಗಿರವಿಂದೆ 
ಪೋಲ್ತುದು ಮಹಾನದಿ ರುಂದ್ರಫಣೀಂದ್ರರಾಜನೆಂ (ಕಾವ್ಮಸಾ. ೭೪೭ ಶೂದ್ರಕ). (ಸಂ.] 


ವಿಷೋರಗ (ನಾ). ನಂಜುಳ್ಳ ಹಾವು ; ವಿಷಸರ್ಪ : ಅಡಿವಿಡಿದಿಟ್ಟ ಪುತ್ತುಗಳ 


ನೆತ್ತಗಳಂ ನಿಮಿರ್ದರ್ದ ಬಳ್ಳಿಗಳ್ಳಿಡಿದು ವಿಷೋರಗಪ್ರತತಿ ನೋಟ್ಸೊಡಗುರ್ವಿಸೆ 
ಸುಯ್ರ ಸುಯ್ಗಳಿಂ ಕಿಡಿ ಪೊಜಪೊಣೆ (ಆದಿಪು. ೧೪-೧೪೦). [ಸಂ] 


ವಿಷೋರಗದಾರಿ (ನಾ). ೧. ವಿಷಸರ್ಪವನ್ನು ಧರಿಸಿದವನು ; ಶಿವ. 


೨. ವಿಷಸರ್ಪಗಳನ್ನುಳ್ಳುದು ; ಸಾಗರ. ೧, ೨ : ಆ ಮಹಾರ್ಣವಂ . . . 
ಕ್ರಿಪುರಾರಿಯಂತೆ ವಿಷೋರಗಧಾರಿಯುಂ . . . ಎನಿಸಿದುದು (ಜಗವ. ೧-೪೪ ವ). 
(ಜಂ. ವಿಷೋರಗಧಾರಿನ್‌) 

). ೧. ಆಧಾರ ; ಊರೆ. ೨. ಅಡ್ಡಿ ; ವಿಘ್ನ : ""ಪ್ರತಿಬಂಧಮೆನಲು 
ವಿಷ್ಕಂ(ಪಾಠಾ. ಷ್ಟಂ।ಭಮೆನೆ ತಗಹಕ್ಕು'' (ಮಂಗರಾ. ೧೩೩-೩೨). ೩. ವಿಸ್ತಾರ 
ಹರಹು : ಯೋಜನಶತಸಹಸ್ರ ವಿಷ್ಕಂಭಂ ವಿಶ್ರುತಜಂಬೂವೃಕ್ಷ ಮಹಾಪ್ರತೀತಿಯಿಂ 
ನೆಗಟ್ಟುದಿಳೆಗೆ ಜಂಬೂದ್ವೀಪಂ (ಅದಿಪು. ೧-೪೯) ; ಏಕಲಕ್ಷಪ್ರಮಿತಪ್ರಮಾಣಯೋಜನಾ 
ಎಷ್ಕಂಭಮುಂ . . . ಆಗಿ (ವರ್ಧಮು. ೧-೩೭ ವ). ೪. ಬಾಗಿಲಿನ ಅಗುಳಿ ; ಲಾಳ 
ವಿಂಡಿಗೆ. ೫. ಎಷೊಚಿರೋಗದಲ್ಲಿ ಒಂದು ಬಗೆ ; ಅಜೀರ್ಣದಿಂದ ಹೊಟ್ಟೆ 
ಉಬ್ಬುವ ಕಾಯಿಲೆ : ಅಜೀರ್ಣವೆಂಬ ವಿಷೂಚಿಯು ಆಮವೆಂದು, ವಿದಗ್ಧವೆಂದು, 
ವಿಷ್ಠಂಭವೆಂದು ಮೂರು ಎಧವಾಗಿರ್ಪುದು . . . ಹೊಟ್ಟೆಯುಬ್ಬರಿಸುವುದೇ 
ವಿಷ್ಕಂಭವೆನಿಸಿಕೊಳ್ಳುವುದು (ಸಕವ್ಟೆ. ೩೫೮). ೬. [ಕಾವ್ಕಮಾ)] ನಾಟಕ ಅಥವಾ 
ದೃಶ್ಯಕಾವ್ಯ್ಮಗಳಲ್ಲಿ ಹಿಂದೆ ನಡೆದುಹೋದ ಮತ್ತು ಮುಂದೆ ನಡೆಯುವ 
ಕಥಾಂಶವನ್ನು ಸಂಕ್ಷೇಪವಾಗಿ ತಿಳಿಸುವ ದೃಶ್ಶ : ವಿಷ್ಕಂಭ: ನಡೆದುಹೋದ 
ಕಥಾಂಶವನ್ನು ಸಂಕ್ಷೇಪವಾಗಿ ಸೂಚಿಸುವುದು (ಸಂನಾಟ. ೧೪) ; ವಿಷ್ಕಂಭ - ನಡೆದು 
ಹೋದ ಮತ್ತು ಮುಂದೆ ನಡೆಯುವ ಕಥಾಂಶಗಳನ್ನು ಮಧ್ಮಮಪಾತ್ರಗಳ ಮೂಲಕ 
ಸಂಕ್ಷೇಪವಾಗಿ ಸೂಚಿಸುವುದು (ಕೈವಿಡಿ. ೨೬) ೭. [ಜ್ಕೋತಿ) ಇಪ್ಪತ್ತೇಳು 
ಯೋಗಗಳಲ್ಲಿ ಮೊದಲನೆಯದು : ಅಶ್ವಿನಿ ಮೊದಲಾದಿಪ್ಪತ್ತೇಳು ನಕ್ಷತ್ರಗಳುಂ 
ವಿಷ್ಕಂಭ . . . ವೈಧೃತಿಗಳೆಂಬಿಪ್ಪತ್ತೇಳು ಯೋಗಂಗಳುಂ (ವಿವೇಕ. ೨೬೨) ; ಪ್ರತಿದಿನದಿ 
ಸಂಚರಿಪ ಯೋಗಗಳಶಿಶಯವನರಿಯ್ಕೆ ಪೇಳುವೆ ವೃತಿಯು ಧೃತಿ ವಿಷ್ಕಂಭ ಶೂಲವು 
(ಗಗತಾ ೪-೫೯). ೮. [ನಾಟ್ಕ] ಮೂವತ್ತೆರಡು ಬಗೆಯ ಅಂಗಹಾರಗಳಲ್ಲಿ 
ಒ.೧ದು : ಸ್ತಿರಹಸ್ತ . . . ವಿಷ್ಕಂಭ . . . ಸ್ವಸ್ತಿಕರೇಚತ -- ಈ ಮೂವತ್ತೆರಡು 
ಅಂಗಹಾರಂಗಳ ಪೆಸರು ("ಲಾಸ್ಮರಂ. ೫-೭ ವ). (ಸಂ. 


ವಿಷ್ಕಂಭಕ (ನಾ). ಎ ವಿಷ್ಕಂಭ ೭ : ವಿಷ್ಕಂಭಕ ಯೋಗ ೩೧ ಗಳಿಗೆ ಮೇಲೆ ತ್ಕಾಜ್ಮಾ 


[ಸಂ. | 


(ಭುಸ್ಕರ ೭೧ ೪). 


ಎಷ್ಕಂಭಿತ 
ಎಷ್ಕಂಭಿತ (ಗು). ೧. ತಡೆದ ; ಅಡ್ಡಿಮಾಡಿದ. (ನಾ). ೨. [ನಾಟ್ಕ] 


ಕುಳಿತುಕೊಳ್ಳುವ ಒಂದು ಭಂಗಿ : ಸೃಸ್ಮಂ . . . ವಿಷ್ಕಂಭಿತ . . . ವಿಮುಕ್ತ ಈ 


ಒಂಭತ್ತು ಕುಳ್ಳಿರ್ದ ಸ್ಥಾನಕಂಗಳ್‌ (ಲಾಸ್ಮರಂ. ೭-೧೨ ವು. [ಸಂ.] 
ಎಷ್ಕರ (ನಾ). ಎಕ್ಕದ ಗಿಡ : ""ವಿಷ್ಯ(ಪಾಠಾಂ. ಷ್ಕಿ]ರಮರ್ಕಮೆಂದೆನಲೈಕ್ಕೆಯಕ್ಕುಂ'' 
(ಮಂಗರಾ. ೩೯-೨೬). ([ಸಂ. ?] 
ಎಷ್ಕಿರ (ನಾ). ಪಕ್ಷಿ ; ಹಕ್ಕಿ : ವಿಷ್ಕಿರಕೆ ಪಾಶುಪತಾಸ್ತ್ರಮದೇಕೆ (ವೃಷ. ೧೨-೭೩). 
[ಸಂ.) 
ಎಷ್ಟಂಭ (ನಾ). ೧. ಅಡ್ಡಿ ; ತಡೆ : "'ಎಷ್ಟಂಭಃ, ಪ್ರತಿಬಂಧ: - ಈ ೨ 
ತಗವುದು'' (ಹಲಾಯು. ೧೨೭-೮೪). ೨. ಆಧಾರ ; ಊರೆ. ೩. ಗಟ್ಟಿಯಾಗಿ 


೭೯೭೨ 


ವಿಷ್ಣುಗಣ 


ಅಮಂಗಳವನ್ನು ಸೂಚಿಸು : ಜನವು ಬೆಕ್ಕಸಬಟ್ಟು ಬೆದಆೌದುದನಿತಚೊಳು 
ಎಷ್ಟಿಸಿಯೆ  ಬಲಭದ್ರನನು ತದ್ರೂಪನು ಕಳೆದು ಮಾತೆಯ ಬಳಿಗೆ ಬಂದ 
(ಎಷ್ಟೆ + - ಇಸ್ಬು] 

ಎಷ್ಟೆ, ವಿಟ್ಟೆ (ನಾ). ೧. ಮಲ ; ಅಮೇಧ್ಯ : ಗೂಗೆಯ ಎಡಪಕ್ಕದ ಗರಿ... 


(ಸಾಳೃಭಾ. ೩೦-೫೪). 


5 ಅರಿದಳ, ಕಾಗೆಯ ವಿಷ್ಟೆ ಇವಂ ಸಮಾನವಾಗಿ ಚೂರ್ಣವಂ ಮಾಡಿ ಆಡಿನ . . 


ಮೂತ್ರದಿಂದರೆದು ಅಂಜನವಿಡಲು ಚಾತುರ್ಥಿಕಜ್ವರಂ ಮಾಣ್ಣುಂ (ಸಕವೈ. ೧೧೯). 
೨. ಅಶುಭ ; ಅಮಂಗಳ : "ವಿಷ್ಟಿಸು' ಪರಾ. ೩. ಪಾಪ ; ದೋಷ : 
""ಅಶುಭಂ ಪಾಪೌಘ ವಿಷ್ಟಾಹ್ವಯಂ'' (ನಾನಾರ. ೧೦೪). ವಿಟ್ಟೆ : ೧. "“ವಿಟ್ಟೆ (ಬಿಟ್ಟಿ) 
ವಿಷ್ಠಾ - ಹಿಕ್ಕೆ, ಮಲ'' (ತದ್ದಕೋ. ೪೦). (ವ ಸಂ. ವಿಷ್ಠಾ] 


ಊರುವಿಕೆ ; ದೃಢವಾಗಿ ನೆಡುವಿಕೆ. ೪. ಮಲ ಅಥವಾ ಮೂತ್ರಕಟ್ಟುವಿಕೆ. | 10! ವಿಷ್ಠಾಕೂಪ (ನಾ). ಒಂದು ನರಕದ ಹೆಸರು : ಪರ್ವತ. .. ವಿಷ್ಠಾಕೂಪವೆಂಬೈದು 


೫. ಪಾರ್ಶ್ವವಾಯು ; ಲಕ್ವ. [ಸಂ] 
ವಿಷ್ಟಂಭಿಸು (ಕ್ರಿ). ತಡೆಯಾಗು ; ಪ್ರಶಿಬಂಧಿಸಲ್ಪಡು : ಎಷ್ಟಂಭಿಸಿರ್ದ ಮಲದಿಂ 
ಕೋಷ್ಟಾಭ್ಯಂತರದೊಳುಗ್ರವೇದನೆಯಕ್ಕುಂ (ಅಶ್ವಶಾ. ೧೧-೧೪). [ವಿಷ್ಟಂಭ + - ಇಸ್ಸು] 
ವಿಷ್ಟಕಂದ (ನಾ). ಒಂದು ಬಗೆಯ ಸಸ್ಮ ಮತ್ತು ಅದರ ಗೆಡ್ಡೆ : “ಬಹು 
ಸಂಘಟ್ಟಃ - ವಿಷ್ಟಕಂದ'' (ಓಷಧಿ. ೧೦೭). [? ¥ ಕಂದ) 


ವಿಷ್ಟಪ (ನಾ). ಜಗತ್ತು ; ವಿಶ್ವ ; ಲೋಕ : ಶಂಖಭೇರೀಕಂಠೀರವಘಂಟಾಧ್ವನಿಗಳ್‌ | 


ನೆಗಬ್ದುವು ಭೋಂಕೆನೆ ಸಕಲವಿಷ್ಟಪಾಶ್ಚರ್ಯಂಗಳ್‌ (ಆದಿಪು ೭-೪೦) ; ವಿಷ್ಟಪ 
ಮೊರ್ಮೆಯುಂ ತಮಗೆ ಹಸ್ತತಲಾಮಲಕಂಬೊಲೆಯ್ದೆ ವಿಸ್ಪಷ್ಟಮೆನಿಪ್ಪ ಬೋಧ 
ಯುತರಿಂ ತಿಳಿದಿಲ್ಲಿಗೆ ತಕ್ಕುದೇನುಮಂ ಚೇಷ್ಟಿಪಂ (ಚಂದ್ರಪು ೩-೬೮). [ಸಂ.] ' 
ವಿಷ್ಟಪಜನ (ನಾ). ಲೋಕದ ಜನ ; ಜಗತ್ತಿನ ಮಾನವಕುಲ : ವನಬರ್ಹಿಗಳಂ 
ಮೇಘಧ್ವನಿ ತಣಿಪುವ ತೆಅದೆ ದೇವ ನಿನ್ನಯ ದಿವೃಧ್ವನಿ ತಣಿಪಿದಪುದು ವಿಷ್ಟಪಜನಮಂ 
(ಅಜಿಪು ೮-೧೧). [ಸಂ.) 
ವಿಷ್ಟಬ್ಧಾ ಜೀರ್ಣ (ನಾ). ಒಂದು ಬಗೆಯ ಅಜೀರ್ಣರೋಗ :ಸ್ಮೆಂಧವಚೂರ್ಣವಂ 
ಬಿಸಿನೀರಿಂ ಕುಡಿಯೆ ವಿಷ್ಣಬ್ಧಾಜೀರ್ಣ ಗುಣಮಕ್ಕುಂ (ಸಕವೈ. ೩೬೫). (ಸಂ.) 
ಎಷ್ಟರ (ನಾ). ೧. ಕುಳಿತುಕೊಳ್ಳುವ ಆಸನ, -- ಪೀಠ : ಮಣಿಮಯನಿಜೋಪವಿಷ್ಟ 
ವಿಷ್ಟರಾಗ್ರದಿಂದೆ ಇಬೌದು (ಚಂದ್ರಪು. ೨-೧೦ ವ) ; ಸೌಧರ್ಮೆಂದ್ರಂ . . . ತಡೆದಿರದೆಟ್ದು 
ವಿಷ್ಟರದಿನಾನತಮಸ್ತಕನಾಗಿ (ಪಷ್ಪಪು. ೧೦-೫). ೨. ಪದರ ; ಸ್ತರ. ೩. ಮರ ; 
ವೃಕ್ಷ : "ವೃಕ್ಷಂ . . . ವಿಷ್ಟರ;, ನಗ;ದ್ರುಮಃ, ಪಾದಪ: - ಈ ೧೯ ಮರಂ'' 
(ಹಲಾಯು. ೨೯-೨೩). ೪. ಒಂದು ಹಿಡಿ ತುಂಬುವಷ್ಟು ದರ್ಭೆ. ಸಂ. 
ಎಷ್ಟರಶ್ರವ (ನಾ). ವಿಷ್ಣುವಿನ ಹೆಸರುಗಳಲ್ಲಿ ಒಂದು : “ವಿಷ್ಣುಃ. . . 
ವಿಷ್ಟರಶ್ರವಾ: ನಾರಾಯಣಃ . . . ಗದಾಧರಃ - ಈ ೪೫ ನಾರಾಯಣನ ಪೆಸರ್‌'' 


(ಹಲಾಯು. ೫-೨೫). [ಸಂ. ವಿಷ್ಟರಶ್ರವಸ್‌) 
ವಿಷ್ಟವ (ನಾ). ಕಿರುಕುಳ ; ತೊಂದರೆ : "“ವಿಷ್ಟವವೆನಲ್ಕುಪದ್ರವಮಕ್ಕು'' 
(ಮಂಗರಾ. ೮-೨೭). [?] 


ಎಬ್ಬ (ನಾ). ೧. ಸಂಬಳವಿಲ್ಲದೆ ಮಾಡುವ ಕೆಲಸ ; ಬಿಟ್ಟಿ . ೨. ನರಕಕ್ಕೆ |5| ವಿಷ್ಣುಕ್ರಾಂತ (ನಾ). ೧. ಒಂದು ಬಗೆಯ ಔಷಧೀಸಸ್ಮ 


ಕಳಿಸುವುದು ; ಅದೋಲೋಕಕ್ಕೆ ಅಟ್ಟುವುದು. ೩. [ಜ್ಯೋತಿ] ಹನ್ನೊಂದು 
ಕರಣಗಳಲ್ಲಿ ಏಳನೆಯದು : ಕರಣಂ ಪನ್ನೊಂದು ಚರಸ್ಥಿರಸ್ಪರೂಪಂಗಳಲ್ಲಿ 
ವಿಷ್ಟಿಯದೊಂದುಂ ಪರಿಹಾರ್ಯಮುಬಟ್‌ದ ಪತ್ತುಂ ಕರಣಂ ಶುಭಕರಣಮಕ್ಕುಂ 
(ಲೋಕೋಪ. ೧-೨೫) ; ಶನಿಯಂಗಾರಕರೊಳ್ಳಿದರೆನಿಸರ್‌ ಮತ್ತಲ್ಲಿ ವಷ್ಟಿಗಿತ್ತಂ ಕುಳಿಕಂ 
ಜನಿಯಿಸುಗುತ್ಬಾತಂಗಳುಮೆನಿಪುದಉಿಂದಾಗ ಬಿತ್ತಣಕ್ಕಾ ದೆವಸಂ (ಅಟ್ಟಮ. ೯-೧೩). 
“ಬಿಟ್ಟಿ' ಪರಾ. [ಸಂ.] ಕ 

ಎಷ್ಟಿಸು (ಕ್ರಿ). ೧. ಮಲ, ಮೂತ್ರಗಳನ್ನು ವಿಸರ್ಜಿಸು : ಶುನಕಶಕುನಮಂ 
ಪೇಟ್ಸ್‌ಂ . . . ಪದದೊಳೆ ಭೂಮಿಯಂ ಕರೆದು ವಿಷ್ಟಿಸೆ ಮಾಣ್ಬುದು ತದ್ವಿವಾಹಮಂ 
(ಲೋಕೋಪ. ೧೨-೨೫) ; ಕಾಗೆ ವಿಷ್ಟಿಸುವ ಹೊನ್ನ ಕಳಸವಹುದಲ್‌ಂದ ಒಡೆಯರು 
ಜೋಗ್ಕೆಸುವ ಚಮ್ಮಾವುಗೆಯ ಮಾಡಯ್ಕಾ (ಬಸವ. ೩೬೧) ; ಸೂಕರಗಳು ಜೋಳವನ್ನು 
ತಿಂದು ಮನೆಯೊಳಗೆಲ್ಲ ವಿಷಿಸಿದವು (ಬಖೈರು. ೩). ೨. ಅಶುಭವನ್ನುಂಟುಮಾಡು ; 


ಟೆ 


ಮಂತ್ರಿನರಕಂಗಳಾಧಿಪತ್ಮದಿಂ ಸುದೀರ್ಥವೆಂಬರಸುನರಕವಿಹುದು (ವಿವೇಕ. ೧೫೩). [ಸಂ.] 
ಎಷ್ಮಿ (ನಾ). (7?) : ಮುತ್ತಿಂಗೆ ಪೇಳ್ವೆ ಗುಳ್ಳದ ಬೇರಿನಲಿ ಕೊಳವಿ ಮತ್ತದಕೆ ಮಾದಳದ 
ರಸವ ತುಂಬಿಯೆ ಶಂಖದತ್ಕಧಿಕರಾಜಾನವಿಷ್ಠಿಯಲಿ ಕಲಸೈದುದಿನಮಿರ್ದು ಬಿಸಿ 
ಮಾಳ್ಪುದು (ರತ್ನಶಾ. ೨೩- ೩). |?] 
ಎಷ್ಕೆ (ನಾ). ಎ ವಿಷ್ಟೆ ೧ : ಕುದುರೆಯ ಪಂದಿಯ ಎಷ್ಕೆಯೊಳೊದವಿದ ಕಿರ್ಚಿಂದೆ 
| ಸೂಜಿಯಂ ಕಾಸಿ (ಲೋಕೋಪ. ೬-೨೮) ; ತನ್ನ ದಾನವನಪಹರಿಸಿಕೊಂಡನ್ಮರಿತ್ತುದಕಡ್ಡ 
ಬೀಳುವ ಧನ್ಮರುಗಳಅವತ್ತುಸಾವಿರವರುಷಪರಿಯಂತ ಖಿನ್ನವಹ ವಿಷ್ಠೆಯೊಳು ಕ್ರಿಮಿಗಳ 
ಜನ್ಮದಲ್ಲಿಹರು (ಕುವ್ಮಾಉ. ೪-೯೩). (ಸೆಂ. ವಿಷ್ಠಾ] 
ಎಷ್ಟು (ನಾ). ೧. ತ್ರಿಮೂರ್ತಿಗಳಲ್ಲಿ ಒಬ್ಬ ; ನಾರಾಯಣ : ದೇವಕಿ ವಿಷ್ಣುವಂ 
ಬಸಿಟೌಳಾಂತಿರೆ ವೈಷ್ಣವಮಾಯೆಯಂ ಯಶೋದಾವಧು . . . ಗರ್ಭದೊಳಾಂತಳ್‌ 
(ಜಗವಿ. ೨-೮೭) ; ನಿಖಿಲಜಗದ್ದ್ವಾಪಕನಾಗಿರುವುದರಿಂದ ವಿಷ್ಣುವೆಂದು ಹೆಸರು 
(ಭಾರಶಾಂ. ೪೩). ೨. ಹನ್ನೆರಡು ಮಂದಿ ಆದಿತ್ಕರಲ್ಲಿ ಒಬ್ಬ : ದಾತ ಅರಿಯಮ 
. - - ವಿಷ್ಣುಗಳೆಂಬವರೇ ಕ್ರಮದಿಂ ದ್ವಾದಶಾದಿತ್ಮರು (ವಿವೇಕ. ೨೧೮). ೩. ವಿಷ್ಣುವು 
ಧ್ಯಾನದೇವತೆಯಾದ ಒಂದು ಮಂತ್ರ : ಗಾಯತ್ರಿ ಮೃತ್ಯುಂಜಯ . . , ಬ್ರಹ್ಮ 
ವಿಷ್ಣು . . . ಭೈರವಾದಿ ಮಹಾಮಂತ್ರಂಗಳಂ (ಎವೇಕ ಬಾ). ೪. ವಿಷ್ಣುವು 
ಅಧಿದೇವತೆಯಾಗಿರುವ ಶ್ರವಣನಕ್ಷತ್ರ. ೫. ಅಗ್ನಿ. ೬. [ಛಂದ] ಅಂಶಗಣ 
ಗಳಲ್ಲಿ ಒಂದು ; ಮೂರಂಶದ ಒಂದು ಗಣ : ಎರಡುಂ. ಮೂಖುಂ ನಾಲ್ಕುಂ 
ಗುರುವಿಂ. . . ಸರಸಿಜಭವ ವಷ್ಣುರುದ್ರಸಂಜ್ಞೆಗಳಕ್ಕುಂ (ಛಂದೋಂಬು. ೫-೨೪೦); ಕನ್ನಡ 
ಛಂದದಲ್ಲಿ ವಿಷ್ಣುವೇ ಪ್ರಧಾನಗಣ (ಛಂದೋವಿ. ೮೬೭). [ಸಂ.] 
30| ವಿಷ್ಣುಕಂದ (ನಾ). ಒಂದು ಬಗೆಯ ಸಸ್ಮ ಮತ್ತು ಅದರ ಗೆಡ್ಡೆ : “ಬೃಹ 
ತ್ಕಂದಃ - ವಿಷ್ಣುಕಂದ'' (ಓಷಧಿ. ೧೯). [ಸಂ.] 
ಎಷ್ಟುಕಾಂತ (ನಾ). [ವಾಸ್ತು] ಸ್ತಂಭಗಳಲ್ಲಿ ಒಂದು ಬಗೆ : ಶಿಲ್ಪಶಾಸ್ತ್ರಗಳಲ್ಲಿ 
ಬ್ರಹ್ಮಕಾಂತ, ವಿಷ್ಣುಕಾಂತ, ರುದ್ರಕಾಂತ ಇತ್ಮಾದಿ ಸ್ತಂಭಪ್ರಭೇದಗಳು ಉಕ್ತವಾಗಿವೆ 
(ಹೊಯ್ಸವಾ. ೨೭). (ಸಂ.) 


20 


: ""ಆಸ್ಫೋಟಾ, 
ಗಿರಿಕರ್ಣೀ, ವಷ್ಣುಕ್ರಾಂತ, ಅಪರಾಜಿತಾ - ೪ ವಿಷ್ಣುಕ್ರಾಂತದ ಹೆಸರುಗಳು'' 
(ಸಿದ್ಧಾಂತಿ. ೧೩೫). ೨. [ನಾಟ್ಕ] ನೂರೆಂಟು ಕರಣಗಳಲ್ಲಿ ಒಂದು : ಉರುಕುಂಚಿತ 
ಪಾದಂ ನೀಡಿರೆ . . . ಪಿರಿದುಂ ರೇಚಿತಮಾಗಲ್‌ ತರುಣೀ ಕೇಳ್‌ ಕರಣಮಿದುವೆ 
ವಿಷ್ಣುಕ್ರಾಂತ೦ (ಲಾಸ್ಮರಂ. ೪-೧೬೧). (ಸಂ. ವಿಷ್ಣುಕ್ರಾಂತಾ] 

| ವಿಷ್ಣುಕ್ರಾಂತಿ (ನಾ). ಒಂದು ಬಗೆಯ ಔಷಧೀಸಸ್ಕ : ವಿಷ್ಣುಕ್ರಾಂತಿ ಸಹದೇವಿಯ 

ಬೇರು ಇವಂ . . . ಆಮಂತ್ರಿಸಿ ಮುಖಮಂ ಪೂಸೆ ಲೋಕವಶ್ಮ (ಎವೈಎ. ೨). (ಸಂ. 
ಎಿಷ್ಣುಗಂಟಿ (ನಾ). ಒಂದು ಬಗೆಯ ಸಸ್ಮ ಮತ್ತು ಅದರ ಹೂವು : ರುದ್ರಗಂಟಿ 
ಮೂಸಿ ವಿಷ್ಣುಗಂಟಿ ಹಾಸಿ (ಗರಿ. ೯೭-೪). (ವಿಷ್ಣು + ಕಂಟಿ, 

ವಿಷ್ಣುಗಣ (ನಾ). ಪ ವಿಷ್ಣು ೬ : ಎಷ್ಟುಗಣಮೆಂತೆಂದೊಡೆ ಗೋವಿಂದಂ ಜಲಜಾಕ್ಷಂ 

» - - ಮುರರಿಪು (ಛಂದೋಂಬು. ೫-೨೪೦ ವ) ;ವಿಷ್ಣುಗಣ ೪ ರಿಂದ ೬ ರವರೆಗೆ ಮಾತ್ರೆಗಳನ್ನು 
ಸಮಾವೇಶಮಾಡಿಕೊಳ್ಳುತ್ತದೆ (ಛಂದೋವಿ. ೩). ([ಸಂ.) 


45 


ಎಷ್ಟುಗೃಹ 

ವಿಷ್ಣುಗೃಹ (ನಾ). ವಿಷ್ಣುವಿನ ದೇವಸ್ಥಾನ : ನೆಗಟ್ಟುತ್ತುಂಗಶಿವಾಲಯ 
ಪ್ರತತಿಯಾದಿತ್ಕಾಲಯಂ ಸಾಲೆ ವಿಷ್ಣುಗೃಹಂ . . . ಎನೆ ನಾನಾಧರ್ಮಮಂ ಮಾಡಿಸಿ 

[ಸಂ.) 

ವಿಷ್ಣುಚಕ್ರ (ನಾ). ೧. ವಿಷ್ಣುವಿನ ಆಯುಧ : ವಿಷ್ಣುಚಕ್ರವು ಬಂದು ಸುತ್ತಿ ಮೂಜು 
ಸೃಷ್ಟಿಯನೆಲ್ಲವ ತಿರುಗಿ ಬೆನ್ನಟ್ಟಿ ಕೃಷ್ಣ ಸಲಹೆಂದು ಮೊಟ್‌ಯಿಟ್ಟ ಮುನಿಶ್ರೇಷ್ಠಗಿಷ್ಟರ 
ಮೇಲೆ ಅಭಯವ ಕೊಟ್ಟೆ (ಪುರಂದ. ಧಾ. ೩-೬೩-೫). ೭. `ಒಂದು ಬಗೆಯ 
ಸುಡುಮದ್ದು : ದೀಪಾವಳಿಹಬ್ಬದಲ್ಲಿ ಪಟಾಕಿ, ವಿಷ್ಣುಚಕ್ರ ಮುಂತಾದುವನ್ನು 
ಹಚ್ಚಿಸಿ ಮಕ್ಕಳು ಸಂತೋಷ ಪಡುತ್ತಾರೆ (ರೂಢಿ). ೩. [ಸಾಮುಲ] ಕೈಯಲ್ಲಿರುವ 
ರೇಖಾರೂಪವಾದ ಚಕ್ರ. [ಸಂ.] 

ವಿಷ್ಣುತುಳಸಿ (ನಾ). ಒಂದು ಬಗೆಯ ತುಳಸಿ : ಎಷ್ಟುತುಳಸಿ, ಕರೀತುಳಸಿ, 
ಶ್ರೀತುಳಸಿ (ಮೃಔಗಿ. ೫೭-೧೧೪೯). "ಶ್ರೀತುಲಸಿ' ಪರಾ. (ಸಂ. ಎಷ್ಟುತುಲಸೀ। 

ವಿಷ್ಣುತ್ತ (ನಾ). ವಿಷ್ಣುವಿನ ಪದವಿ : ಆ ಮಾಧವ . . . ಶಿವರಾತ್ರೆಯಂ ನೆಜ್‌ 
ಮಾಡಲೈಸಲೇ ವಎಷ್ಣುತ್ವಮಂ ಪಡೆದನೆಂದು ಬಿತ್ತರಿಸಿದಂ ಸರ್ವೇಶನು (ವೀಕೈಪು 

(ಸಂ.] 

ವಿಷ್ಣುನಕ್ನತ್ರ (ನಾ). ಒಂದು ನಕ್ಷತ್ರದ ಹೆಸರು ; ಶ್ರವಣ : ವರವಿಷ್ಣುನಕ್ಷತ್ರ 
ದಂತದೊಳ್ಳೆ,ದೇಹಿಗಾಯ್ತು ಗರ್ಭಾಧಾನಂ (ಜೈಮಿಭಾ. ೧೮-೩೩). [ಸಂ.) 

ವಿಷ್ಣುಪದ (ನಾ). ೧. ವಿಷ್ಣುವಿನ ಪಾದ : ಇದು ಪೂರ್ವದಿಶಾವಧುವೆತ್ತಿದ 
ಶಶಿಮಣಿಮುಕುರಮಮೃತಕರಮಂಡಳಮಲ್ರಿದು ಚಿಹ್ನಮಲ್ತು ಮಧ್ಮದೊಳೊದವಿದ 
ಮಾರ್ಪೊಳಪು ವಿಷ್ಣುಪದ ವಿಷ್ಣುವಿನಾ (ರಾಜಶೇ. ೧೧-೬೧). ೨. ಆಕಾಶ ; ಗಗನ. 
೩. ಮುಕ್ತಿ ; ಮೋಕ್ಷ : ವರಭಾಗವತನಂತಿರೆ ವಿಷ್ಣುಪದಸಂಸಕ್ತತನುವಾಯ್ತು 
(ಕುವ್ಮಾಭೀ. ೮-೧೨). [ಸಂ.] 

ವಿಷ್ಣುಪದಿ (ನಾ). ವಿಷ್ಣುವಿನ ಪಾದದಿಂದ ಹುಟ್ಟಿದುದು ; ಗಂಗೆ :"“ಭಾಗೀರಥೀ, 
ಸುರಸರಿತ್‌, ವಿಷ್ಣುಪದೀ, ಜಾಹ್ನವೀ, ಗಂಗಾ - ಈ ೫ ಗಂಗೆ'' (ಹಲಾಯು. ೧೧೧-೫೧). 

(ಸಂ. ವಿಷ್ಣುಪದೀ) 

ವಿಷ್ಣುಪಾದ (ನಾ). ವಿಷ್ಣುವಿನ ಪಾದದ ಗುರುತಿರುವ ಸ್ಥಳ ; ೫ ಗಯೆಯಲ್ಲಿ 
ರುವ ಇದು ಹಿಂದೂಗಳ ಅತ್ಯಂತ ಪವಿತ್ರಸ್ಥಳವಾಗಿದೆ. [ಸಂ.) 
ವಿಷ್ಣುಪುರಾಣ (ನಾ). ಹದಿನೆಂಟು ಪುರಾಣಗಳಲ್ಲಿಒಂದು; ವಿಷ್ಣುವಿನ 
ಕಥೆಯನ್ನೂ ಅವನ ಮಹಿಮೆಯನ್ನೂ ಕುರಿತು: ಹೇಳುವ ಪುರಾಣ : ಕತೆ 
ಎಷ್ಟುಪುರಾಣಂ ಸತ್ಕೃತಿವೇಟ್ತಿಂ ಸುಕವಿರುದ್ರಂ (ಜಗವ. ೧-೨೧) ; ನಾರದೀಯ ಭಾಗವತ 
ಗಾರುಡ ವೈಷ್ಣವ ಎಂಬ ನಾಲ್ಕೆ ವಿಷ್ಣುಪುರಾಣಂಗಳು (ಎವೇಕ. ೯). ([೫ಸಂ.] 

ವಿಷ್ಣುಮಾಯೆ (ನಾ). ೧. ಸೃಷ್ಟಿಯ ಕಾಲದೆಲ್ಲಿ ವಿಷ್ಣುವಿನ ಶಕ್ತಿಯಿಂದ 
ನಿರ್ಮಿತವಾದ ಒಂದು ಬಗೆಯ ಮೋಹ : ಬ್ರಹ್ಮಪಾಶ ವಿಷ್ಣುಮಾಯೆಯೆಂಬ 
ಬಲೆಯ ಬೀಸಿ ಹೊನ್ನು ಹೆಣ್ಣು ಮಣ್ಣ ತೋಟ್‌ ಮುಕ್ಕಣ್ಣನಾಡಿದ ಬೇಂಟೆಯ 
(ಅವಚಂ. ೬-೨೧); ವಿಶ್ವರೂಪಂ ಕರ್ತವ್ಯಮನಟ್‌ಪ ತನ್ನ ದಿವ್ಮರೂಪವನಡಂಗಿಸಿ ವಿಷ್ಣು 
ಮಾಯೆಯಂ ಪಸರಿಸಿ (ಜಗವ. ೩-೬ ವ). ೨. ದುರ್ಗೆ. (ಸಂ. ವಿಷ್ಣುಮಾಯಾ] 

ವಿಷ್ಣುರಥ (ನಾ). ವಿಷ್ಣುವಿನ ವಾಹನ ; ಗರುಡ. (ಸಂ. 

ವಿಷ್ಣುವಾಹನ (ನಾ). ಎ ವಿಷ್ಣುರಥ : ""ಗರುಡಃ ಎ ವಿಷ್ಣುವಾಹನಂ'' (ಕಾಶಕ್ಯ ೭೪). 

[ಸಂ.] 

ವಿಷ್ಣುಸಾವರ್ಣಿಕ (ನಾ). ಹದಿನಾಲ್ಕು ಮನುಗಳಲ್ಲಿ ಒಬ್ಬ : ಪೂರ್ವದಲ್ಲಿ 
ಸ್ವಯಂಭು . . . ವಿಷ್ಣುಸಾವರ್ಣಿಕ ರುದ್ರಸಾವರ್ಣಿಕ . . . ಬ್ರಹ್ಮಸಾವರ್ಣಿಕರೆಂಬ 
ಹದಿನಾಲ್ಕು ಮನುಗಳೊಳಗೆ (ಎವೇಕ. ೧೬೬). [ಸಂ.) 

. ವಿಷ್ಣುಸ್ಮೃತಿ (ನಾ). ೧. ವಿಷ್ಣುಪರವಾದ ಸ್ತೋತ್ರ. ೨. ಹತ್ತೊಂಬತ್ತು 
ಸ್ಮೃತಿಗಳಲ್ಲಿ ಒಂದು : ಮನುಸ್ಮೃತಿ ಅಶ್ರಿಸ್ಮೃತಿ ಹಾರೀತಸ್ಮೃತಿ ವಿಷ್ಣುಸ್ಮೃತಿ 

. ವಶಿಷ್ಠಸ್ಥೃತಿಗಳೆಂಬಿವೇ ಆಯಾಯ ನಾಮಥೇಯಮುಳ್ಳದರಿಂದುಕ್ತಮಾದ 

ಹತ್ತೊಂಬತ್ತು ಧರ್ಮಶಾಸ್ತ್ರಂಗಳ್‌ (ಎವೇಕ. ೫). (ಸಂ.] 

ವಿಷ್ಣುಹಣ (ನಾ). (?) :ಇದುಮಧ್ಮರಾಸಿಯಲಿಹಣತೋರಿದಕಾಯಿವಿಷ್ಣುಹಣವಾದ 


(Morr. XX. ೪೯-೩೯ ; 10767). 


೨-೮-೫೦). 


೭೯೭೩ 


40 


ವಿಸಂಚು 


ಕಾರಣ ಗ ೧ಕ್ಕೆ ಹಣ ೧೦ ರಿಂದ ಭಾಗಿಸಲು ಗ ೧೩ ॥ ೦ (ಭಾಸ್ಕರ. ೨೫೫-೨). 
(ವಿಷ್ಣು? * ಹಣ?] 

ವಿಷ್ಠಾರ (ನಾ). ೧. ಬಿಲ್ಲಿನ ದನಿ ;ಠೇಂಕಾರ ; “'ಬಿಲ್ಲ ದನಿಯಂ ವಿಷ್ಟಾರವೆಂಬುದು'' 
(ಹಲಾಯು. ೨೪-೧೫೦). ೨. ಕಂಪನ ; ನಡುಕ. (ಆ ಸಂ. ವಿಸ್ಸಾರ) 

ವಿಷ್ಟಕ್ಸೇನ (ನಾ). ೧. ವಿಷ್ಣು ; ನಾರಾಯಣ : ಆ ಬಳ ವಿಷ್ಟಕ್ಷೇನರ್‌ ಗೋಪಬಂಧು 
ಗೆತ್ತರ್‌ ಖಳನಂ (ಜಗವಿ. ೪-೫೦) ; ತ್ರಿವಿಕ್ರಮನ ಬೆನ್ನೆಲು ಕರದಿ ರುಗರುಗಿಪ 
ಶೂಲದೊಳಗೆಸೆಯೆ ವಿಷ್ಠಕ್ಷೇನನಗಜೇಶ ಧರಿಸಲ್‌ (ಗುರುಚಾ. ೪-೨೨). ೨. ವಿಷ್ಣುವಿನ 
ಮುಖ್ಯ ಪರಿಚಾರಕ : ಎಷ್ಟಕ್ಷೇನನೆಂಬವನ ನಿಶಿತ ಶೂಲಾಯುಧದಿನಿಟ್‌ದಾ 
ಬಿಸರುಹಾಕ್ಷನ ಹರನಿಖಿದನೆಂದುಸುರಲೊಲ್ಲನು (ಬಸಪು. ೫೭-೨೨). ([ಸಂ.) 

ವಿಷ್ಟಕ್ಸೇನಪ್ರಿಯೆ (ನಾ). ೧. ವಿಷ್ಣುವಿನ ಪತ್ನಿ ; ಲಕ್ಷ್ಮಿ. ೨. ಒಂದು ಬಗೆಯ 
ಸಸ್ಮ ಮತ್ತು ಅದರ ಗೆಡ್ಡೆ ; ವಾರಾಹಿ ; ಹಂದಿಗೆಡ್ಡೆ. (ಸಂ. ಎಷ್ಟಕ್ಷೇನಪ್ರಿಯಾ) 

ವಿಷ್ಟಕ್ಸೇನೆ (ನಾ). ಒಂದು ಬಗೆಯ ಸಸ್ಕ ; ಪ್ರಿಯಂಗು : "ಶಾಮಾ... 
ಎಷ್ಟಕ್ಷೇನಾ, ಗಂಧಫಲೀ, ಕಾರಂಭಾ, ಪ್ರಿಯಕಃ - ೧೨ ಪ್ರೇಂಕಣಗಿಡದ ಹೆಸರು'' 
(ಸಿದ್ಧಾಂತಿ. ೧೪). [ಸಂ. ವಿಷೃಕ್ಸೇನಾ) ` 

ಎಸ್ಮ "ಬಿಸ್ಕ' ನೋ. ` 

ಎಸ್ಮ (ನಾ). ""ಕೊಳಲು'' (ವರ್ಧಪು ಅನುವಾದ) : ಮುಹರಿಯ ಮಧುರತೆಯುಂ 
ಬೀಣೆಯ ಬಹುಲಿಕೆಯುಂ ಎಸೆಯೆ ವಿಸದ ಕುಸರಿಯಂ ಕಳೆಗೆ ಕೆಳೆಗೊಳಿಸಿ ಠವಣಿಗಿಡದೆ 
(ವರ್ಧಪು. ೯-೪೪ ವ). [ಆಸಂ. ವಂಶ] 

ವಿಸ್ಮ (ನಾ). ೧. ತಾವರೆಯ ದಂಟು ; ಮೃಣಾಳ. ೨. ತಾವರೆಯ ದಂಟಿನೊಳಗಿನ 
ನಾರು ; ಬಿಸಜತಂತು. [೫0.) 

ವಿಸಂಕಟ (ಗು). ೧. ಭಯಂಕರವಾದ ; ಘೋರವಾದ. (ನಾ). ೨. ಒಂದು 
ನರಕದ ಹೆಸರು :ಸಂಕಟ ವಿಸಂಕಟ ಸವಿಶಾಲ ಕಟ ವಿಕಟವೆಂಬೈದು ಮಂತ್ರಿನರಕಂಗಳಿಂ 
ಮೋಹಿಸಿ ವಿಕರಾಳವೆಂಬರಸುನರಕವಿಹುದು (ವಿವೇಕ. ೧೫೩). [ಸಂ.] 

ಎಸಂಗತ (ಗು). ೧. ಹೊಂದಾಣಿಕೆಯಿಲ್ಲದ ; ಅಸಂಬದ್ಧವಾದ : ಏನು ವಿಸಂಗತ 
ಮಾತುಗಳಿವು (ಕಳ್ಳಕಾ. ೩೯). (ನಾ). ೨. ಅಸಂಬದ್ಧವಾದುದು ; ವಿಚಿತ್ರ 
ವಾದುದು : ಪ್ರತಿಯೊಂದು ಕಥೆಯೂ ಸಂದೇಶವಾಹಕವೇ ಎನ್ನುವುದು ತುಸು 
ವಿಸಂಗತವಾಗಿ ತೋರಬಹುದು (ಕಥಕ. ೬೮). (ಸಂ) 

ವಿಸಂಗತಿ (ನಾ). ಹೊಂದಾಣಿಕೆ ಇಲ್ಲದಿರುವಿಕೆ ; ಅಸಾಂಗತ್ಕ : ವಿನೋದದ 
ಕಥೆಗಳು . . . ವಿಸಂಗತಿ ವೈಚಿತ್ರೃಗಳೇ ಈ ಬಗೆಯ ಕಥೆಗಳ ಜೀವಾಳ (ಕಥಕ. ೨೪) ; 
ಮಡಿವಂತಿಕೆಯ ಅಧಿಕಾರದರ್ಪ ಹೇಗಿತ್ತೆರಿಬುದನ್ನು ವರ್ಣಿಸಿ ಆ ವಿಸಂಗತಿಗೆ ತಾವೂ 
ನಗುತ್ತಾರೆ (ಸೃತಿ. ೪). [ಸಂ.) 

ವಿಸಂಚ "ವಿಸಂಚು' ನೋ. ' 

ವಿಸಂಚಿಸು (ಕ್ರಿ). ೧. ಚೂರುಚೂರಾಗು ; ಪುಡಿಪುಡಿಯಾಗು : ಸಾರಥಿ ನೊಂದನಾ 
ಧ್ವಜದಂಡವುಡಿದುದು ರಥ ವಿಸಂಚಿಸಿತು (ಕುವ್ಮಾವ. ೮-೫೮). ೨. ತಪ್ಪಿಹೋಗು ; 
ಮುರಿದುಬೀಳು : ಸಂಧಿ ವಿಸಂಚಿಸಲಾಗಳಾ ಅವನ ಕಪಟವೃತ್ತಿಯಂ ಗುರುವಪಮಂತ್ರಿ 
ಯರಿದು (ಕಳನ್ನ. ೧೦-೩೮). ೩. (ಆಲಂ) ಸಾಮರ್ಥವನ್ನು ಕಳೆದುಕೊಳ್ಳು ; 
ಶಕ್ತಿಗುಂದು : ಕನಸು ಮೇಣೆಚ್ಚಲು ಸುಷುಪ್ತಿಗಳೆನಿಪವಸ್ಥಾತ್ರಿತಿಯದಲಿ ಜೀವನು 
ವಿಸಂಚಿಸಿ ಬೀಳ್ವನಲ್ಲದೆ ಶರಕೆ ಸಿಲುಕುವನೆ (ಕುವ್ಮಾಎ. ೮-೮೮). 

(ವಿಸಂಚ? *- - ಇಸು) 

ವಿಸಂಚು , ವಿಸಂಚ (ನಾ). ವಿಶೇಷವಾದ ಕುತಂತ್ರ, - ಪಿತೂರಿ : ಕುದುರೆಯ 
ರಾಯರಾವುತರಿದಿರ್ಚಿ ಕುರುಳ್ಹಿ ತೆರಳ್ಹಿ ಕೋಪದಿಂದೊಡಗಿಟ್‌ದಿಕ್ಕಿಯುಕ್ಕಿ ಪಟುವಾಗಿ 
ಪಳಂಚಿ ವಿಸಂಚಿನೋಳ್ಮಹಾಮದಕರಿಪುಷ್ಕರಂಗಳನತಿಕ್ರಮಿಸಿ (ಹಮ್ಮಾರ. ೩-೪೨). 
ವಿಸಂಚ : ಮನದೊಳೋವರಿಯಿಲ್ಲ ಬುದ್ಧಿಯೊಳು ವಿಸಂಚವಿ(ಪಾಠಾಂ. ಚಿಯಿ)ಲ್ಲ 
(ಬಸರ. ೮-೫೧) ; ನಿನ್ನಮ ತಾ ಕಾಣಲೋಸುಗ ಕಾಂತೆ ಸರಸದ ವಾಣಿಯನು ವಿರಚಿಸಲು 
ನೇಹಕ್ಕೂಣೆಯವೆ ವಸುದೇವನಾಣೆ ವಿಸಂಚವಿಲ್ಲ (ನಿಧಾಗ. ೧೦-೮೭-೨೩). 

(ವ್ಮಿ - * ಸಂಚ್ಕು) 


ವಿಸಂಧಿ 


ವಿಸಂಧಿ (ನಾ). ೧. ಹೊಂದಿಕೆಯಾಗದಿರುವಿಕೆ ; ಅಸಂಬದ್ಧ ತೆ : ಕೋಲಾಹಲದಿಂದ 
ಸಂಧಿಗಿಂತ ವಿಸಂಧಿಯೇ, ಸಂಘಟನೆಗಿಂತ ಸಂಘರ್ಷಣೆಯೇ ಹೆಚ್ಚು ಸಂಭಾವ್ಮ 
(ಸಾಓಪ್ರ. ಣಗ. ಪ್ರಸ್ತಾವನೆ). ೨. ಒಪ್ಪಂದ ಮುರಿಯುವಿಕೆ ; ಕರಾರು ಮುರಿಯುವಿಕೆ : 
ಈತನ ಭಾವ ಬೆಟ್ಟಿತು ತೆಜಹುಗೊಡನಿಂದೀ ವಿಸಂಧಿಯೊಳಬೌ್‌ಯೆನವನಿಪನಾಗು 
ಹೋಗುಗಳ (ಕುವ್ಮಾಕ ೧೪-೧೬). ೩. [ವ್ಯಾಕ] ಸಂಧಿಯಾಗದಿರುವುದು: | 5 
ವಿಸಂಧಿಗೆ - ಕರೆ 4 ಅಲ್‌ ಎ ಕರೆ ಅಲ್‌ (ಶಮದ. ೬೧ ಪ್ರಯೋ). ೪. [ಕಾವ್ಮಮಾ) 
ಕಾವ್ಯದೋಷಗಳಲ್ಲಿ ಒಂದು ; ""ಅಶ್ಲೀಲವು ತೋರುವ ಹಾಗೆ ಸಂಧಿ 
ಮಾಡಿರುವದು'' (6೩೩.೨೨೮) : ಛಂದಕ್ಕೆ ಬಾರದೆಂದಲಿದೊಂದೊಂದಲೊಳೊಂದಿ 
ಬಂದು ನಿಂದಕ್ಕರಮಂ ಸಂಧಿಸದೆ ಪೇಟ್ಲೊಡದು ಕೃತಿ ನಿಂದಿತಮೆಂದುಂ 
ವಿಸಂಧಿಯೆಂಬುದು ದೋಷಂ (ಕವರಾ. ೧೧೯೫). (ಸಂ) 

ವಿಸಂಧಿಕ (ನಾ). ಎ ವಿಸಂಧಿ ೪ : ಚ್ಕುತಯಾಥಾಸಂಖ್ಕಂ ವ್ಯವಹಿತಮಚ್ಛಂದಂ 
ವಿಸಂಧಿಕಂ ನೇಯಾರ್ಥಂ (ಕಎಿರಾ. ೧-೬೯). [ಸಂ.] 

ವಿಸಂಯೋಜಿಸು (ಕ್ರಿ). ಬಿಡು ; ತೊರೆ ; ತ್ಯಜಿಸು : ಅನಂತಾನುಬಂಧಿ ಕ್ರೊಧಮಾನ 
ಮಾಯಾಲೋಭಂಗಳಂ ವಿಸಂಯೋಜಿಸಿ (ಆದಿಪು. ೧೦-೧೪ ವ). 

[ (ಸಂ. ವಿಸಂಯೋಜನ) +೬ - ಇಸು) 

ಎಸಂವಾದ (ನಾ). ೧. ವಿರುದ್ಧವಾಗಿ ಆಡುವ ಮಾತು ; ಎದುರುಮಾತು. 
೨. ವಾದ ; ಚರ್ಚೆ : ಯಜ್ಞಾದಿ ಕಾರಣದೊಳ್‌ ಪರ್ವತ ನಾರದ ವಿಸಂವಾದದೊಳ್‌ 
ನೆಗಬ್ಬುದನಲ್‌ಪಿ (ಚಾವೂಪು. ೨೯೬). ೩. ಅಸಂಗತವಾದ ಮಾತು ; ಅಸಂಬದ್ಧವಾದ 
ನುಡಿ : ಅವನಲ್ಲಿ ತನ್ನೊಡನೆ ಎಳ್ಳುಕಾಳಿನಷ್ಟು ವಿರೋಧ ವಿಸಂವಾದಗಳಿಲ್ಲ 
(ನಿಬಂಧ. 1 ೪೧೨). ೪. ಪಕ್ಷಿಗಳ ಧ್ವನಿ. ೩, ೪ : ನೆರೆದ ವಿಸಂವಾದಂ 
ಪಂಜರಶುಕತತಿಯೊಳ್‌ . . . ನೆಗಲ್ಲುಂ (ಕಏರಾ. ೩-೧೧೨). ೫. ಮೋಸ ; ವಂಚನೆ : 
"“ವಿಪ್ರಲಂಭಃ, ವಿಸಂವಾದ;, ವಿಪ್ರಳಾಪಃ - ಈ ೩ ವಂಚಿಸುಹ'' (ಹಲಾಯು. ೧೨೭-೬೬). 

[ಸಂ.1 

ವಿಸಂವಾದಂಗೆಯ್‌ (ಕ್ರಿ). ವಾದಿಸು ; ತರ್ಕಿಸು : ನಂದಿವರ್ಧನಗುರುಗಳ್‌ 
ಸದ್ದರ್ಮಮಂ ಪೇಟ್‌ ಕೇಳ್ದಗ್ನಿಭೂತಿಯುಂ ವಾಯುಭೂತಿಯುಂ ಸೈರಿಸದೆ 
ವಿಸಂವಾದಂಗೆಯ್ಮಲ್‌ (ಚಾವೂಪು. ೩೫೬). (ವಿಸಂವಾದ *- ಕೆಯ್‌,) 

ವಿಸಕಂಠಿಕೆ (ನಾ). ಒಂದು ಬಗೆಯ ಸಣ್ಣ ಕೊಕ್ಕರೆ : ""ಬಲಾಕಾ, ವಿ(ಶಾಠಾಂ. ಬಿ) 
ಸಕಂಠಿಕಾ - ಈ ೨ ಬೆಳ್ಳಕ್ಕಿ'' (ಹಲಾಯು. ೪೨-೯೭). (ಸಂ. ವಿಸಕಂಠಿಕಾ] 

ವಿಸಟ (ನಾ). ಮನಸ್ಸಿಗೆ ಬಂದಂತೆ ಇರುವುದು ; ಸ್ವೇಚ್ಛೆ : "ವಿಸಟಂಬರ್‌', 
`ವಿಸಟಂಬರಿ' ಪರಾ. (ಆ ಪ್ರಾ. ವಿಸಟ್ಟ) 

ವಿಸಟಂಬಯ್‌ (ಕ್ರಿ). ತೋಚಿದ ಕಡೆ ಅಡಗು ; ಮನಬಂದ ಕಡೆ ಮರೆಯಾಗು : 
ಚಪಲವಾಗುತ್ತಿರ್ದ ಚಿತ್ತು ತನ್ನಾ ಧ್ಯೇಯಸುಪವಿತ್ರವಸ್ತುವಂ ಬಿಟ್ಟತ್ತಲೆತ್ತಾನು ನೆಪದೆ 
ವಿಸಟಂಬಯಿತ್ತು (ವೀಶೈಪು. ೫-೧೮-೧೯). (ವಿಸಟ *- ಬಯ್‌;) 

ವಿಸಟಂಬರ್‌, ವಿಸಟಂಬರು (ಕ್ರಿ). ಮನಸ್ಸಿಗೆ ತೋಚಿದಂತೆ ಬರು ;ಸ್ಟೇಚ್ಛೆಯಾಗಿ 
ಬರು : ಗಜಪುರದೊಳೊಂದು ಮದಗಜಂ ಇರುಳ್‌ ವಿಸಟಂಬರ್ಪುದಂ ಕಂಡು |85 
ಮೂವತ್ತೆರಡುಂ ಕ್ರೀಡೆಗಳೊಳಳವಡಿಸಿ ವಶಂ ಮಾಡೆ (ಚಾವಪು. ೭೭). ವಿಸಟಂಬರು : 
ಅಡ್ಡಂ ತಿಗಟಂ ವಿಸಟಂಬರುತಂ ಗುಡ್ಡಿಸಿ ಮುಗಿಲುದ್ದಕೆ ನೆಗೆವುತ್ತುಂ (ಭೃಂಗೀರ. 
ಹ. ೪೭೩-೮). (ವಿಸಟ * ಬರ್‌ (ಆ ವರ್‌)) 

ವಿಸಟಂಬರಿ, ಬಿಸಟಂಬರಿ (ಕ್ರಿ). ೧. ಮನಸ್ಸಿಗೆ ಬಂದಂತೆ ಹೋಗು ; ಸ್ವೇಚ್ಛೆ 


25 


೭೯೭೪ 


ವಿಸರಿಸು 


ಕಂಡು "ಅರ್ಧನೇ. ೫-೧೧೬ ವ) ; ಬಟ್ಟೆಯೊಳ್‌ ಬಿದ್ದಂಬರಿದುಮಡವಿಯೊಳ್‌ ಬಿಸಟಂಬರಿದುಂ 
. ತತ್ತಮೋಬಳಂ . . . ಸಕಳಜಗಮನಂಡಲೆದು ನೆಲಸೆ (ವರ್ಧಪು. ೬-೬೨ ವ) ; 
ಬಿಸಟಂಬರಿವುತಲದೆ ಪೊಳಲೊಳು ಗಜ ವಸುಧಾಧಿಪತಿ ಚಿತ್ತೆ ಸು (ನಾಗಕು. ೭-೨೮). 
[ಎಸಟ + ಪರ್ಮಿ) 
ಎಸಟಂಬರ್ಲಿ (ನಾ). ಮನಬಂದತ್ತ ಚಲಿಸುವಿಕೆ ; ಸ್ಟೇಚ್ಛಾಗಮನ : ಗಿರಿಯ 
ವಿಸಟಂಬರಿಯನಮರೇಶ್ವರನು ತಡೆವವೋಲಳ್ಳಿಅೌವ ದಿಕ್ಕರಿಯನಡಗಟ್ಟಿದನು 
(ಕುವ್ಮಾದ್ರೋ. ೩-೪೮). [ವಿಸಟ 4 ಪರ್ಮಿ) 
ವಸಟಂಬರಿಯಿಸು (ಕ್ರಿ). ಮನಬಂದತ್ತ ಓಡುವಂತೆ ಮಾಡು ; ಸ್ವೇಚ್ಛೆಯಾಗಿ 
ಹರಿಬಿಡು : ವಿಸಟಂಬರಿಯಿಸಿದೊಡದೆಣ್ಣೆಸೆಗಂ ತನ್ಮಯದೆ ಪರಿದು ಕಲ್ಪಕ್ಟಯದೊಳ್‌ 
ಮಸಗಿದ ದೆಸೆಯಾನೆಯಿದೆಂಬೆಸಕದೆ ತೋಲ್‌ೌತ್ತು(ಚಂದ್ರಪು. ೧೦-೯೫) ; ಪಿಂಡಾನೆ 
ಗಳೊಂದುಗೂಡಿ ಶಿಕ್ಲೋಪಕರಣಂಬೆರಸು ಸುಳಿದೇಜುವ ಸುತ್ತಂ ಮೆಟ್ಟಿಸುವ ವಿಸಟಂಬರಿ 
ಯಿಸುವಡ್ಡ[ಪಾಠಾಂ. ಬರಿವಡ್ಡ)ತರದೊಳಿಕ್ಕುವ . . . ಗಜಾರೋಹಣಧುರೀಣಗಾಬಾ 
ಧೋರಣರ್ನೆರೆನೆರೆದು (ರಾಜಶೇ. ೬-೧೧ ವ). [ವಿಸಟಂಬರಿ, ಡೆ ಇಸ್ಸ್ಬು। 
ವಿಸಟಂಬರು "ವಿಸಟಂಬರ್‌' ನೋ. 
ವಿಸಟಂಬಾಯ್‌ (ಕ್ರಿ). ಎ ವಿಸಟಂಬರ್ಮಿ ೧ : ಜಯಕೇಶಿಕ್ಕಿತಿಪಾಲನಾನೆ 
ವಿಸಟಂಬಾಯ್ಯಂದು (ಅನಂಪು. ೧-೨೧). [ವಿಸಟ + ಪಾಯ್‌] 
ವಿಸಟಂಬೊಂದಿಸು (ಕ್ರಿ). ಭಂಗಿಸು ; ಭಗ್ನಗೊಳಿಸು : ತತ್ಕುಜಮನೀಗಳ್ತರ್ಪೆ 
ನೆಂದಿಂದ್ರನಂ ವಿಸಟಂಬೊಂದಿಸಿ ತಂದೆ ಕೃಷ್ಣವೆಸರಿಂ (ಚಂದ್ರಭ್ಮು. ೩-೫೯). 
(ವಿಸಟ * ಪೊಂದು(< ಪೊರ್ದು) 4 - ಇಸ್ಸು] 
ಎಸದ (ನಾ). ನಿರ್ಮಲವಾದುದು ; ಶುದ್ಧವಾದುದು : ವಿಸದಂ ತಾರಾಗ್ರಹಾ 
ನೀಕದ ವಿಕೃತಿ ವಲಂ ದಿವ್ಯಮಕ್ಕುಂ (ಲೋಕೋಪ. ೪-೩). 
ಎಸದಮನ್ನೆಯ ಎ ಕಳಂಕರಹಿತನಾದವನು ; ಒಂದು ಬಿರುದು : ವೈರಿ 
ಮನ್ನೆಯಂ ಪಾಷ(ಣ್ನ] ವೀರಮುರಾರಿ ವಿಸದಮನ್ನೆಯ . . . [ನಾ]ಮಾದಿ ಸಮಸ್ತ 
ಪ್ರಸಸ್ತಿಸಹಿತಂ (ಸೌಇಇ. ೫%, ೩೮-೭ ; 1058). (ಇ ಸಂ. ವಿಶದ) 
ವಿಸದಿ (ನಾ). ಒಂದು ಅಳತೆ ; ವೀಸ : ಪೂಣಿ ಇಜುವ ಮಾಲ(ಲಾ?)ಕಾರರ್ಗ್ಗೆ ಅದ್ಧ: 
ವಿಸದಿ ಇತ್ತೊದಾನಲಟೌ್‌ವೊನ್‌ (ಇಆ. x, ೬೦-೩ ; 678). [ಲ ಸಂ. ವಿಂಶತಿ) 
ಎಸದೃಶ (ಗು). ಸಮಾನವಲ್ಲದ ; ಹೊಂದಿಕೆಯಾಗದ : ಈ ವಿಧ ವಿಸದೃಶ 
ಜೋಡು ಮೆಟ್ಟಿ ಕಾಲೇಜಿಗೆ ಹೋಗುವುದು ಅಸಂಭವ (ಇಪ್ಪಕ. ೩೭೯). ಸಂ.) 
ವಿಸಮ "ಬಿಸಮ,' ನೋ. 


30/ ವಿಸಯ "ಬಿಸಯ' ನೋ. 


ವಿಸರ (ನಾ). ೧. ವಿಸ್ತಾರ ; ವ್ಯಾಪ್ತಿ : ಅಸುರನೆಚ್ಚ ಶರಾಳಿ ದಿಕ್ಕಿನ ವಸರ ತುಂಬಿತು 
(ಕೌಶಿರಾ. ೩೫-೨೨) ; ವಿಸರಸತ್ತ್ವಮದೊಂದದೆತ್ತಣಿನೊ ಬಂದು ನಮ್ಮಸುಗಳೊಳವೊಗು 
ತಿಹುದು (ಮಂಕುಕ. ೧೫). ೨. ಸಮೂಹ ; ಗುಂಪು : ಮುನಿಜನದೇವತಾರ್ಚನೋಪ 
ಯುಕ್ತಮಾದ ಕುಸುಮವಿಸರದಿಂ... ಮನಗೊಳಸುವ ವನರಾಜಿಗಳೆ2ಳಂ ರಂಜಿಸುವುದು 
(ಕಾದಂಪೂ. ೧೧೭) ; ಮುಸುಕಿ ಹೋಯಿತು ಲಂಕೆ ಕಪಿಗಳ ವಿಸರದಿಂ (ಕೌಶಿರಾ. ೨೦-೪). 

೩. ಹಿಂಡು ; ಮಂದೆ. (ಸಂ. 
ಎಸರಣ (ನಾ). ಹರಡುವುದು ; ವ್ಯಾಪ್ತವಾಗುವುದು : ಈ ವಿಸರಣಗಳನ್ನೆಲ್ಲ 
` ನಮ್ಮ ಇಂದ್ರಿಯಗಳು ಗ್ರಹಿಸಲಾರವು (ಶಿಲ್ಪನಾ. ೧೯೦) ; ಈ ""ವಿಸರಣ''ದ ವಿಚಾರವಾಗಿ 


ಸಾಕಷ್ಟು ವಿಜ್ಞಾನಸಿದ್ದಾಂತಗಳು ಉಂಟಾಗಿವೆ (ಬಾಲಪ್ರ. 111, ೧೩೬೭). (ಸ೦.] 
ಜ್ಞಾನಸಿದ್ಧಾ ಶ್ರ. 


ಯಾಗಿ ಗಮಿಸು : ""ವಿಸಟಂಬರಿದುದೆನಲ್‌ ಸ್ವರಗಮನಮಕ್ಕುಂ'' (ಕಎಕಂ. ೨೪೮) ; | | ವಿಸರತ್ತು (ನಾ). ಹರಡುವುದು ; ವ್ಯಾಪ್ತಿ ಹೊಂದುವುದು : ಸಂತತದರದಳಿತ 


ಆ ಪುರದುಪವನದೊಳ್‌ . . . ಕಂತುದಂತಿ ವಿಸಟಂಬರಿಯದೇಲಾವನವೀಧಿಗಳಿಲ್ಲ 
(ಪಂರಾಮಾ. ೧-೧೦೭ ವ) ; ವದನ ಮುಖಮಂಡಲದ ಕಾಂತಿಯನೊದೆದು ಕಂಗಳ ಬೆಳಗು 
ವಿಸಟಂಬರಿದುದೇನೆಂಬೆನು ನಿತಂಬಿನಿಯ (ಕುವ್ಮಾಅ. ೧೩-೨೪). ೨. ಮನ ಬಂದಂತೆ 
ಹರಿ, - ಪ್ರವಹಿಸು : ಕಾನನಂಗಳೊಳ್‌ ನೆಟ್‌ ವಿಸಟಂಬರಿದುವು ಹೊಳೆ 
(ರಕ. ೯-೫೬) ; ರುಧಿರದ ಪ್ರವಾಹ ದೆಸೆಗೆ ವಿಸಟಂಬರಿಯೆ (ಸಾಂದಪು. ೧೬-೧೯). | 45 
ಬಿಸಟಂಬರಿ : ೧. ಮಾಮಸಕಂ ಮಸಗಿ ಬಿಸಟಂಬರಿವ ಮದಕರಿಯಂ ಕುಮಾರಂ 


ಪರಿಮಳಭರಿತ ಕುಸುಮವಿಸರವಿಸರದಮಂದಮರಂದರಸ ಕದಂಬಕರ್ದಮಿತವಿಧು 
ರವಿವೀಥಿಸನಾಥಮುಂ (ರಾಜಶೇ. ೧೪-೧೦೬ ವ). (ಸಂ. ವಿಸರತ್‌) 

ಎಸರಿಸು (ಕ್ರಿ). ವಿಸ್ತರಿಸು ; ಹರಡು : ವಿಸರಿಪಟಂಕಣವೋಲೆಯ ಮಸಿಯೆಂಬಿವನೊರಸಿ 
ಮಾತುಲುಂಗದ ಪಣ್ಣಂ ಬಿಸಿಲೊಳ್‌ ಪಸರಿಸೆ ತದ್ಮೃವಮೊಸರ್ಗುಮಶೇಷಂ 
(ಲೋಕೋಪ. ೮-೩೪) ; ನಮ್ಮ ವಿಶ್ವವು ಈಗ ದಿನೇ ದಿನೇ ತನ್ನ ಶಕ್ತಿಯನ್ನು ವಿಸರಿಸುತ್ತಿದೆ 


(ಬಾಲಪ್ರ 11, ೧೬೬೮). [ವಿಸರಣ + - ಇಸು) 


ವಿಸರ್ಜನಾಂಗ (ನಾ). 


ವಿಸರುಹ 


ವಿಸರುಹ (ನಾ). ನಾಳದಿಂದ ಹುಟ್ಟಿದುದು ; ತಾವರೆ ; ಕಮಲ : ಭೃಂಗಪ್ರಸರಂ 
ಪಸರಿಸುವುವೆಸೆವ ವಿಸರುಹವನದೊಳ್‌ (ಸುಕುಮಾ. ೧೦-೫೭) ; ವಿಸರುಹದಂತೆ 
ಕೇಸರಮನಾಂತುದು . . . ಪುಂಜನಗ್ಗದ ಸುವಸ್ತುವಿನಂತಿರೆ ತಬ್ತು ಹೇಂಟೆಯೊಳ್‌ 
(ಯಶೋಚ. ೩-೭೮). (ಸಂ. 


ವಿಸರ್ಗ (ನಾ). ೧. ಬಿಡುವಿಕೆ ; ತ್ಯಜಿಸುವುದು ;ತ್ಕಾಗ. ೨. ಮುಕ್ತಿ ; ಮೋಕ್ಷ : | 5 


““ವರ್ಚಸದೊಳು ವಿಮುಕ್ತದೊಳು ಮಿಗೆ ವಿಸರ್ಗವೆನಿಕು '' (ಮಂಗರಾ. ೧೪೩-೨೪). 
೩. ನಾಶ ; ಹಾನಿ ; ಚ್ಕುತಿ : ನೃಪಪರಂಪರೆಯಿಂದ ಬಂದೀ ವಿಪುಳವಂಶಸ್ಥಿತಿವಿಸರ್ಗ 
ವನಪಹರಿಸಿದನು ಹಿಂದೆ ವೇದವ್ಕಾಸಮುನಿ ಬಂದು (ಕುವ್ಮಾಅ. ೪-6). ೪. (ಮಹಾ 
ಪುರಾಣಲಕ್ಷಣಗಳಲ್ಲಿ ಒಂದಾದ) ಜಗತ್ತಿನ ಲಯ, - ಪ್ರಳಯ. 


೫. (ವ್ಯಾಕ] (ಯೋಗವಾಹಗಳಲ್ಲಿ ಒಂದಾದ) ಎರಡು ಬಿಂದುಗಳ | 


ಚಿಹ್ನೆಯಿಂದ ಗುರುತಿಸುವ ವರ್ಣಸಂಜ್ಞೆ(ಃ) : ಸೊನ್ನೆ ಮುತ್ತುವೋಲ್‌ 
ವೃತ್ತತೆಯಿಂದ ಸಂದಿರ್ಪುದಂತದಡಕಿಲ್ದೊಂದಿರೆ ಮಣಿಗೊಪ್ಪುವೋಲ್‌ ಎಸರ್ಗಮೆನಿಕ್ಕುಂ 
(ಶಮದ ೧೧) ; ಉಕಾರಕ್ಕೂ ಖಕಾರಕ್ಕೂ ನಡುವೆ ಇರುವ ವರ್ಣಕ್ಕೆ (:) ವಿಸರ್ಗ ಎಂದೂ 
ಹಸರು (ಮಧ್ಮಮ. ೧೨). "ಅನುಸ್ಟಾರ' ಪರಾ. (ಸಂ. 
ವಿಸರ್ಜನ (ನಾ). ೧. ಬಿಡುವುದು ; ತೊರೆಯುವುದು. ೨. ಕೊಟ್ಟುದು ; 
ಕೊಡುಗೆ ; ದಾನ. ೩. (ಪ್ರತಿಮೆಯಲ್ಲಿ) ಆವಾಹನೆ ಮಾಡಿದ ದೇವತೆಯನ್ನು 
ಕಳುಹಿಸಿಕೊಡುವುದು : ಒಂದು ಆಹ್ವಾನ ಒಂದು ವಿಸರ್ಜನ ಒಂದು ವ್ಯಾಕುಳ 
ಒಂದು ನಿರಾಕುಳ (ಅವಚಂ. 60-೩೫೯) ; ಅನಂತಚತುರ್ದಶಿಯ ದಿವಸವೇ ಗಣಪತಿ 
ವಿಸರ್ಜನವೂ ನಡೆಯುವುದು (ಭಾಹಬ್ಬ.೧೨೮). "ಆವಾಹನ' ಪರಾ. ೪. (ದೇಹದಿಂದ 
ಮಲ ಮೂತ್ರಾದಿಗಳನ್ನು) ಹೊರಹಾಕುವಿಕೆ : ಅದು ವಿಸರ್ಜನಕಾರ್ಯಕ್ಕೆ 
ಸಕಾಲವಾದುದರಿಂದ ವೇಗವು, ತಾನಾಗಿ ಪ್ರಾಪ್ತವಾಗುವುದು (ಅರ್ಯಧ. ೪೩). 
"ವಿಸರ್ಜನಾಂಗ' ಪರಾ. ೫. [ನಾಟ್ಕ] ನೃತ್ಯದ ಇಪ್ಪತ್ತು ಬಗೆಯ 
ಕರಕರ್ಮಭೇದಗಳಲ್ಲಿ ಒಂದು : ಅತಿಶಯ ವಿಸರ್ಜನಾಹ್ವಾನ. . . ಕರಕರ್ಮಂಗಳ್‌ 
. * * ಸತತಿಪ್ಪತ್ತು (ಲಾಸ್ಕರಂ. ೪-೧೩). ([ಸಂ.) 
(ಶರೀರಕ್ಕೆ ಬೇಡವಾದುದನ್ನು) ಶರೀರದಿಂದ 
ಹೊರಹಾಕುವ ಅಂಗ, -- ಅವಯವ ; ಶುದ್ಧೀಕರಣಾಂಗ : ವಿಸರ್ಜನಾಂಗ 
ಗಳಿಲ್ಲದ . . . ಕೀಟಗಳಲ್ಲಿ ಕೊಬ್ಬು ವಿಸರ್ಜನಾವಸ್ತುಗಳನ್ನು ಶೇಖರಿಸುತ್ತದೆ 
(ಕೀಟಿಬೆ. ೩೪). ([ಸಂ.] 
ವಿಸರ್ಜನೀಯ (ಗು). ೧. ಹೊರದೂಡುವ ; ಹೊರಕ್ಕೆಬಿಡುವ. (ನಾ). 
೨. = ವಿಸರ್ಗ ೫ : ವಿಸರ್ಜನೀಯಮೆಂದುಂ ವಿಸರ್ಗಕ್ಕೆ ಪೆಸರ್‌ (ಶಮದ. ೧೧ ವೃತ್ತಿ). 
[ಸಂ.) 
ವಿಸರ್ಜನೆ (ನಾ). ೧. ಬಿಡುವುದು ; ತ್ಮಜಿಸುವುದು : ಮೊನೆಗಾರನು ರಣಧೀರನಾಗಿ 
ಅಂದಿನಿಂದ ಹಳೆಯ ಪಯ್ಕದವರ ಸಭೆಯನ್ನು ವಿಸರ್ಜನೆ ಮಾಡಿಬಿಡುತ್ತಾನೆ 
(ಸಂಸಕ. ೧೧೨). ೨. ನಿವಾರಣೆ : ಇಲ್ಲಿ ಆ ದೋಷ ವಿಸರ್ಜನೆಯಾಗಬೇಕಾಗಿದೆ 
(ಬೆತಂಬಾ. ೧೭೭). ೩. ಕೊಟ್ಟುದು ; ಕೊಡುಗೆ ; ದಾನ. ೪. (ಪ್ರತಿಮೆಯಲ್ಲಿ) 
ಆವಾಹಿಸಿದ ದೇವತೆಯನ್ನು ಕಳುಹಿಸಿಕೊಡುವುದು : ಭಾದ್ರಪದಚತುರ್ಥಿಯಿಂದ 
ನಾಲ್ಕು ದಿವಸ ಅಥವಾ ಹತ್ತುದಿವಸ ಗಣಪತಿಯನ್ನು ಪೂಜಿಸಿ ನಂತರ ಜಲಾಶಯದಲ್ಲಿ 
ವಿಸರ್ಜನೆ ಮಾಡುತ್ತಾರೆ (ರೂಢ). "ಆವಾಹನೆ' ಪರಾ. ೫. (ದೇಹದಿಂದ 
ಮಲಮೂತ್ರಾದಿಗಳನ್ನು ) ಹೊರಹಾಕುವಿಕೆ : ಎಸರ್ಜನೆಯು ಮುಗಿದ ಕೂಡಲೇ 
. ೬ . ಮೃತ್ತಿಕೆಯಿಂದಲೂ ಉದ್ದ್ಯತವಾದ ಜಲದಿಂದಲೂ . . . ಶೌಚವನ್ನು ಮಾಡಿ 
ಕೊಳ್ಳಬೇಕು (ಆರ್ಯಧ. ೪೪) ; ದಿನಾಲು. . . ಎರಡು ವೇಳೆ ನಿಯಮದಿಂದ ಮಲಮೂತ್ರ 
ವಿಸರ್ಜನೆ ಮಾಡುವುದರಿಂದ ಶರೀರವು ಬಹು ನಿರೋಗಿಯೂ ಮತ್ತು ಶಾಂತವೂ 
ಆಗುವುದು (ಬ್ರಹ್ಮಜೀ. ೧೪೩). [ಸಂ. ವಿಸರ್ಜನ] 
ವಿಸರ್ಜಿಸು (ಕ್ರಿ). ೧. ತ್ಯಜಿಸು ; ಬಿಡು : ಪೊಡವಿಯೊಳು ಭವಿಯಂ ವಿಸ 
(ಪಾಕಾಂ. ವರ್ಜಿಸಿ ಪೊಡವಡುತ ಭಕ್ತರ್ಗೆ ನಿಚ್ಚಂ ಕೊಡುವುದುತ್ತಮವೆನುತವೀ ಪರಿಯೊಳ್‌ 
ಪ್ರವರ್ತಿಸಲು (ಬಸಪು. ೬೦-೧೫). ೨. ಕಳುಹಿಸಿಕೊಡು ನ 'ಬೀಳ್ಕೊಡು 


10 


15 


25 


30 


35 


40 


೭೯೭೫ 


ವಿಸಸನ 


ಬಂದ ಪಂಡಿತರ್ಕಳುಮನುಚಿತ ಪ್ರತಿಪತ್ತಿಗಳಿಂ ವಿಸರ್ಜಿಸಿ (ಪಂಪಭಾ. ೪-೬೯ ವ) ; ಸುರ 
ಲೋಕಮಂ ಸಾಧಿಸುವೆನೆಂದು ಅಶ್ಚತ್ನಾಮಾದಿಗಳಂ ವಿಸರ್ಜಿಸಿ (ಗದಾಯು. ೯-೩೪ ವ) ; 
ಸುರಪತಿ ಮೊದಲಾದರನೆಲ್ಲರನಾಹ್ವಾನಿಸುತಾದರಿಸಿ ವಿಸರ್ಜಿಸುವ . . . 
ಜತಿರಾಯನೆಸೆದನಲ್ಲಿ (ಜಯಕಾ. ೨-೨೬). ೩. (ಪ್ರತಿಮೆಯಲ್ಲಿ) ಆವಾಹಿಸಿದ 
ದೇವತೆಯನ್ನು ಕಳುಹಿಸಿಕೊಡು, -- ಬೀಳ್ಕೊಡು : ಈಶ್ವರಾರ್ಚನೆಯ 
ಪುನರಪಿ ಮಹಾತುರದೊಳಂ ಮಾಡಲೆಂದು ನಿರ್ಮಾಲ್ಯಮಾಘ್ರಾಣಿಸಿ ವಿಸರ್ಜಿಸಿದನು 
(ನಂದಿಮು. ೧೮-೫) ; ಪ್ರತಿಮೆಗಳನ್ನು ಮಣ್ಣಿನಲ್ಲಿ ಮಾಡಿ ಪೂಜಾನಂತರ ಅವುಗಳನ್ನು 
ನದಿಯ ನೀರಿನಲ್ಲಿ ವಿಸರ್ಜಿಸುವುದೂ ಉಂಟು (ಭಾರದ. ೫೧೮). ೪. (ಸಭೆ, ಓಲಗ 
ಮುಂತಾದುವನ್ನು) ಮುಕ್ತಾಯಗೊಳಿಸು ; ಬರಖಾಸ್ತುಮಾಡು 
ನೃಪಾಲನೋಲಗವನು ವಿಸರ್ಜಿಸಿ ಕಾಲಭೈರವನಂತೆ ಗರ್ಜಿಸಿ (ಜೀವಂಚ. ೬-೭) ; 
ಈಶ್ವರನಂದು ತನ್ನ ಕಣ್ಣೊನೆಯೊಳೋಲಗಮಂ ವಿಸರ್ಜಿಸುತ್ತಾಕ್ಷಣಂ ನೆನೆದು... 
ನಾಗಲಾಂಬಿಕೆಯ ಗೃಹಮಂ ಸಾರ್ದನು (ಚಬಪು. ೩-೩೪). ೫. (ದೇಹದಿಂದ 
ಮಲಮೂತ್ರಾದಿಗಳನ್ನು) ಹೊರಹಾಕು ; ಆಚೆಗೆ ನೂಕು : ಗೋಣಿ, ಅತ್ತಿ, 
ಅಶ್ವತ್ಥ ಮೊದಲಾದ ಮರಗಳ ಹಣ್ಣುಗಳನ್ನು ತಿಂದ ಹಕ್ಕಿಗಳು ತಾಳೆಮರದ ಮೇಲೆ 
ಬೀಜಗಳನ್ನು ವಿಸರ್ಜಸಿದಾಗ, ಬೀಜ ಮೊಳೆತು ಅಲ್ಲಿಯೇ ಮರವಾಗಿ ಬೆಳೆಯುತ್ತದೆ 
(ಹಸುಹೊ. ೩೩೮). [ವಿಸರ್ಜನ ಇ - ಇಸ್ಸ್ಬು) 


ವಿಸರ್ಪ (ನಾ). ೧. ಹರಡುವಿಕೆ ; ವ್ಮಾಪಿಸುವಿಕೆ. ೨. ಮೈಯೆಲ್ಲಾ ಹರಡುವ, 


ನವೆ, ಉರಿ, ನೋವುಗಳಿಂದ ಕೂಡಿದ ಒಂದು ಬಗೆಯ ಚರ್ಮರೋಗ : 

ತ್ರಿಫಲೆ, ಪದ್ಮಕ . . . ತುರುಚನ ಬೇರು ಸಹವಾಗಿಯಾದರೂ ಲೇಪನಂಗೈಯಲು 

ಶ್ಲೇಷ್ಠದಿಂದುಂಟಾದ ವಿಸರ್ಪ ಹರವಹುದು (ವೈದ್ಮಸಾ. 1, ೩೬೬). ೩. ಮನುಷ್ಯನ 

ಕಾಲು ಆನೆಯ ಕಾಲಿನಂತೆ ದಪ್ಪವಾಗುವ ಒಂದು ಬಗೆಯ ರೋಗ ; 

ಆನೆಕಾಲುರೋಗ : ""ಶ್ಲೀಪದಂ ವಿಸರ್ಪಮೆನೆ ವಿಷಘಮಕ್ಕುಂ'' (ಮಂಗರಾ. ೧೧೩-೨). 
[ಸಂ.) 


ವಿಸರ್ಪಕ (ನಾ). ವ ವಿಸರ್ಪ ೨ : ವಿಸರ್ಪಕಮಂ, ಮದಮೂರ್ಛೆಯಂ, ನೆತ್ತರಿಂದಾದ 


ತೊನ್ನಂ, ಪಂಚಗುಲ್ಮಂಗಳಂ ಕೆಡಿಸುಗುಂ. ಇದು ಅಮೃತಾದಿ ಎಂಬ ಆದಿಯೋಗ 
(ಎಿವೈವಿ. ೧). [ಸಂ.] 


ಎಸರ್ಪಣ (ನಾ). ೧. ವಿಸ್ತಾರ ಹೊಂದುವಿಕೆ ;ವಿಕಾಸವಾಗುವಿಕೆ ; ಹರಡುವಿಕೆ : 


ಸಂಹರಣ ವಿಸರ್ಪಣಾಸ್ತರೂಪನುಂ . . . ಅಪ್ಪ ಜೀವನುಂಟೆಂದು (ಆದಿಪು. ೨-೧೦ ವ) ; 
ಸಂಹರಣ ವಿಸರ್ಪಣ ಸ್ವಭಾವ ಸಮನ್ವಿತಜೀವಕ್ಕೆ (ತತ್ತ,ಪ್ರ. ೨೬೮). ೨. ಎ ವಿಸರ್ಪ ೨ : 
""ವಿಸರ್ಪಣ-ಪ್ರಸರ, ಚಿಬ್ಬು, ತುಜ್‌ ಹಿಡಿವುದು'' (ನಾಚರಾ. 8). [ಸಂ.) 


ವಿಸರ್ಪರೋಗ (ನಾ). ಎ ವಿಸರ್ಪ ೨ :ಮಂದಾಗ್ನಿಯವರು.... ವಿಸರ್ಪರೋಗದವರು, 


ವಿಷೂಚಿರೋಗದವರು, ವಿಷದ ರೋಗದವರು ಇವರಿಷ್ಟೂ ವಮನಯೋಗ್ಯರೆಂದರಿ 
ವುದು (ಸಕವೈ. ೨೫). [ಸಂ.) 


ವಿಸರ್ಪಿ (ನಾ). ಎ ವಿಸರ್ಪ ೨ : ವಿಸರ್ಪಿ, ಸರ್ಪಿ (= Hepes) ಎಂಬ ರೋಗ 


ಒಂದುಂಟು (ಗ್ರಂಥಸಂ. ೧೬೯) ; ಈ ವರ್ಣವು ಕೈಕಾಲು ತಣ್ಣಗಾಗುವ ವಿಸರ್ಪಿ, ಮೈನವೆ, 
ಸೊನೆ ಹುಣ್ಣು, ತಲೆಯ ಕೂದಲು ಉದುರುವುದು ಮೊದಲಾದ ಸಮಸ್ತ ಚರ್ಮರೋಗಗಳು 
. .. ಇಂಥವುಗಳಲ್ಲಿ ತುಂಬ ಪ್ರಯೋಜನ (ಬಿಚಿಕಿ. ೪. (ಸಂ. ವಿಸರ್ಪಿನ್‌) 


ಎಸವಂತ (ನಾ). ವಿಷವನ್ನು ಹೊಂದಿರುವವನು ; ಆದಿಶೇಷ : ವಿಸವಂತಂ 


ಸೇಸಂ, ಆ್‌ಕ್ಕೆವಂತಂ ಗರುಡಂ (ಶಬ್ದಾನು. ೪೦೨ ಪ್ರಯೋ). [ಇ ಸಂ. ವಿಷವತ್‌) 


ವಿಸಸನ, ಬಿಸಸನ (ನಾ). ೧. ಕೊಲೆ ; ಸಂಹಾರ : ಕಾಳಗದ ವಿಸಸನದೊಳು 


. ನಾನಾಖಡ್ಗಂಗಳಿಂದೊರ್ವರಂ ತಾಗಿ (ಶ್ವಾವಕಾ. ೧೯-೩) ; ಪರರಾಳ್ಕೆಗೆ ಸಂದಿಹ 
ಸ್ವರ್ಣಭೂಮಿಯಂ ವಿಸಸನಕೊಡ್ಡದೊಡ್ಡಳಿಸಿ (ಅಮತಂ. ೨೬-೬). ೨. ನಾಶ ; ಹಾಳು. 
೩. ಯುದ್ದ : ಸಂಗ್ರಾಮ ; ಕಾಳಿಗೆ : ವಿಸಸನದೊಳ್‌ ನಿರೋಧಿನೃಪರಂ 
ತಜೌದೊಟ್ಟಲುಂ. .. ಕರಂ ನೆಚ್‌ವ ಮಕ್ಕಳನೀಯಬೆ ನೋಡೆ ನಾಡೆ ನೋಯಿಸಿದಪುದಿಕ್ಷು 
ಪುಷ್ಪದವೊಲೆನ್ನಯ ನಿಷೃ್ಕಲಪುಷ್ಪದರ್ಶನಂ (ಪಂಪಭಾ. ೧-೧೧೭) ; ಅಂತಾ ಖಗೇಂದ್ರಕೇತನ 
ನಭಿಷೇಣಂಗೆಯ್ದು ವಿಸಸನಕ್ಕಾಗಿ ಮೊಗಸಿ ತಳರ್ದಾಗಳ್‌ (ವರ್ಧಮಾ. ೪-೩೭ ವ): 


ವಿಸಸನಗಲಿ 


ಇಂದಿನೀ ವಿಸಸನದೊಳಾಲೌಯ ಜತ್ತುಕದ ನಿಶಾಟನುಬ್ಬಿನ ಬಲಮಂ ಗೋಣ್ಮುಲ್‌ದು 
ಗುಟ್ಟಿಗಟ್ಟುವೊಡಾನೆ ಸಾಲ್ವೆಂ (ರಾಮಾಶ್ವ. ೧೧೧-೧೨). ೪. ಕತ್ತರಿಸುವುದು ; 
ಬೇರ್ಪಡಿಸುವುದು. ಬಿಸಸನ : ೩. ಬಿಸಸನದೊಳ್‌ ದಶಮುಖನಂ ದೆಸೆವಲಿಗುಡಲೆಂದು 
ಭರತಶತ್ರುಘ್ನರ್‌ . . . ಸನ್ನಾಹಭೇರಿಯಂ ಪೊಯಿಸುವುದುಂ (ಪಂರಾಮೂ. ೧೪-೬೨) ; 
ಬಿಸಸನದೊಳಿರ್ವಲಂ ಕದನಮಂ ಮಸೆಯೆ (ಸಾಳ್ವಭಾ. ೨೫-೯). ೫. ನೋವು ; 
ಬಾಧೆ : (0. [೪ ಸಂ. ವಿಶಸನ] 
ವಿಸಸನಗಲಿ (ನಾ). ಕಾಳೆಗದ ಕಲಿ ; ಸಮರಶೂರ : ವಾಗ್ವವಧು ಬರೆದಳು 
ವಿಸಸನಗಲಿ ಬರ್ಮ್ಮನೆಂಬಿವೆಂಟಕ್ಕರಮಂ (ಕಇ. ೪.೧೦-೨೮ ; 1121). 
[ಎಸಸನ * ಕಲ್ಕಿ) 
ವಿಸಸನಗೆಯ್‌, ವಿಸಸನಗೈ (ಕ್ರಿ). ಹೊಡೆ ; ಘಾತಿಸು : ನೆಜ್‌ ವಿಸಸನಗೆಯ್ದ 
ಪೊಯ್ದನೆನೆ ಘಾತಿಸಿದಂ (ಕಎಕಂ. ೧೨೪). ವಿಸಸನಗೈ : ವಿಸಸನಗೈದು ತನ್ನಣುಗರ 
ಮೊಗವ ನಿಟ್ಟಿಸದೆ ಸತ್ತನು ಧರೆಯರಿಯೆ (ಇಚಸಾಂ. ೭-೧೧). (ವಿಸಸನ 4 ಕೆಯ್‌) 
ವಿಸಸನಗೈ "ವಿಸಸನಗೆಯ್‌' ನೋ. 
ವಿಸಸನಭೂಮಿ (ನಾ). ಕಾಳೆಗದ ಕಣ ; ಯುದ್ಧದ ಭೂಮಿ : ವಿಸಸನಭೂಮಿ 
ಕೋಟ್ಡ್‌ದುಳ ನೆತ್ತರ ಕಾಳ್ಗಿಸಟ್‌ಂ ತಗುಳ್ಹು (ಎಕ. ೪॥, ಶಿಕಾರಿ. ೨೪೨-೨೨ ; 1163). 
[ವಿಸಸನ 4 ಭೂಮಿ] 
ವಿಸಸನರಂಗ (ನಾ). ಎ ವಿಸಸನಭೂಮಿ : ವಿಸಸನರಂಗಕ್ಕಾನಿರೆ ಬೆಸಗೊಳ್ಳುದೆ 
ಪೆಜರನೆಂದು ಜಯಪಟಹಂಗಳ್‌ ದೆಸೆದೆಸೆಗೆಸೆವಿನೆಗಂ ಕಟ್ಟಿಸಿಕೊಂಡಂ ಬೀರವಟ್ಟಮಂ 
ಕಳಶಭವಂ (ಪಂಪಭಾ. ೧೧-೫೪). (ವಿಸಸನ ರಂಗ) 
ವಿಸಾಕೆ (ನಾ). ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಒಂದು ; ವಿಶಾಖೆ : ಶ್ರೀಮುಖಸಂವತ್ಸರದ 
ಬಹುಳ ಬಿದಿಗೆ ಬುಧವಾರ ಸಿದ್ದಯೋಗದಂದು ವಿಸಾಕೆ ನಕ್ಷತ್ರ ಚಂದ್ರತೊಲೆ 
[< ಸಂ. ವಿಶಾಖಾ। 
ವಿಸಾರ (ನಾ). ೧. ವಿಸ್ತಾರ ಹೊಂದುವಿಕೆ ; ವೈಶಾಲ್ಮ : ದಕ್ಷಿಣಾವೃತ್ತ ವೃತ್ತ 
ತ್ರಿತಯಾಂತರ್ವರ್ಶಿ ತಾನೆಂಬಿನಮನುಗತತತ್ಕೌಘದೊಳ್‌ ತತ್ತದಿಂದನ್ವಿತಮಂ 
ವಿಸಾರಮತ್ಮಪ್ರಕಟಿತಮನದಿಂ ಮೆಚ್ಚಿದಂ ದೇವರಾಜಂ (ಅಜಪು. ೫-೧೨). 
೨. ಪ್ರವಹಿಸುವಿಕೆ ; ಹರಿಯುವಿಕೆ. ೩. ಮಾನು ; ಮತ್ಸ್ಯ: "“ವೈಸಾರಿಣಃ, 
ವಿಸಾರಃ . . .ಪಾಠೀನಃ - ಈ ೧೩ ಮಾನ್‌'' (ಹಲಾಯು. ೧೦೮-೩೫). ([ಸಂ.] 
ವಿಸಾರಿ (ನಾ). ಪ್ರವಾಹ ; ಹರಿವು : ಆ ರಮಣಿಯ ದೇಹಚ್ಮುತಿವಾರಿಯಿನವಿರಳ 
ವಿಸಾರಿಯಿಂ ತೊಳೆದಂತಾಚಾರಮೆನಿತ್ತನಿತುಂ ವಿಸ್ತಾರಿಸಿದುದು (ಚಂದ್ರಪು. ೨-೧೪). 
(ಸಂ. ವಿಸಾರಿನ್‌] 
ವಿಸಿಖ (ನಾ). ಬಾಣ ; ಅಂಬು ; ಸರಳು : ನೋಟಕರ ಮಸೆಗಾಣಿಸಲು 
ಪೊಸಕುಸುಮಾಸ್ತ್ರದಿಂದಲಿದ್ದೆಸೆಯಲ್ಲಿ ನಿಡಿಯಲರ್ಗಣ್ಣ ವಿಸಿಖದಿಂ ದೆಸೆ ಬಿದ್ದರಸುವ 
ತುಳಿವೊಲು ಸಂತಸದೊಳುಯಲನೊರ್ವವನಿತೆ . . . ಆಡುತಿರಲು (ಭೈರಸೂ. 1, ೩೦೭). 
[ಆ ಸಂ. ಎಶಿಖ] 
ವಿಸಿಖಾಸನ (ನಾ). ಎ ವಿಶಿಖಾಸನ : ನಿನ್ನಳವ ನೋಡುವೆನೆನುತ ವಸುಮಯದ 
ವಿಸಿಖಾಸನವನ್ನು ವಿಡಿದು (ನವಮೋ. ೧೨-೫೬). [ಇ ಸಂ. ವಿಶಿಖಾಸನ) 
ವಿಸಿನಿ (ನಾ). ೧. ಕಮಲದ ಗಿಡ. ೨. ಕಮಲಗಳ ಸಮೂಹ. ೩. ಕಮಲದ 
ನಾಳ ; ತಾವರೆಯ ದಂಟು. " ಬಿಸಿನಿ' ಪರಾ. [ಸಂ. ಎಸಿನೀ] 
ವಿಸಿಷ್ಟ " ಬಿಸಿಷ್ಟ' ನೋ. 
ವಿಸುದ್ಧ (ಗು). ಶುದ್ಧವಾದ ; ಪವಿತ್ರವಾದ : ಸ್ತ್ರೀ ವೀರಬಳಂಜದ ಧರ್ಮ ಪ್ರತಿ 
ಪಾಳನವಿಸುದ್ದಗುಡ್ಡಧ್ವಜವಿರಾಜಿತಮಪ್ಪ ಲಕ್ಷ್ಮೀವಕ್ಷಸ್ಥಳಂ (ಕಣ. ॥.೫೫-೫ ; 10007) ; 
ವೀರಬಣಂಜುಧರ್ಮಪ್ರತಿಪಾಳನ ವಿಸುದ್ಧ ಗುಡ್ಡಧೃಜ ವಿರಾಜಮಾನ . . . ಭುವನ 
ಪರಾಕ್ರಮೋಂನತರುಂ (ಸೌಇಇ. xX. ೬೩--೩ ; 1098). [೮ ಸಂ. ವಿಶುದ್ಧ] 
ವಿಸುಮಯ (ನಾ). ಅದ್ಭುತ ; ಆಶ್ಚರ್ಯ : ಕೋಟಾನುಕೋಟಿ ಸೊಡರ್ಗಳಲಿ 
ಶಿವನ ಹೊಸ ಕೊಳನ ಸಲಿಲವನೆಟೆದು ಹೊತ್ತಿಸಿದಪಂ ಗಡ ಧರೆಯೊಳಿಂತಾ ವಿಸು 
(ಪಾಠಾ. ಷ,ಸ] ಮಯಂ ಪುಟ್ಟುವುದೆ (ಬಸಪು. ೫೦-೫೯). [ವ ಸಂ. ವಿಸ್ಮಯ] 


(ಸೌಇಇ. XX. ೨೮೪-೫.; 1033). 


0 


25| 


4s 


ವಿಸ್ತರಿತ 


| ವಿಸುಮಯಂಗೊಳ್‌ (ಕ್ರಿ).ಆಶ್ಚರ್ಯಗೊಳ್ಳು ; ಬೆರಗಾಗು : ಕುಸುರಿಗೆಲಸಂ 

|  ಗಳೊಪ್ಪುವ ಪೊಸವೆಳಗು ಕಣ್ಣೆ ಹೊಂಬಿಸಿಲಿಂದ ವೆಗ್ಗಳಿಸೆ ವಿಸುಮಯಂಗೊಂಡು 
ಗುರುಪದವ ನೆನೆದು (ಮನೋವಿ. ೧-೨೪). (ವಿಸುಮಯ 4 ಕೊಳ್‌] 

ಎಸೃತ (ಗು). ೧. ಹರಡಿದ ; ವ್ಮಾಪಿಸಿದ ; ಹಬ್ಬದ. ೨. (ಬಿಲ್ಲಿನ ಹೆದೆಯಂತೆ; 
ಎಳೆದ ; ಜಗ್ಗಿದ. (ನಾ). ೩. ವ್ಯಾಪಿಸಿರುವಂಥದು : '"ವಿಸೃತಂ, ವಿಸ್ತೃತಂ, 
ತತಂ - ೩ ವ್ಯಾಪಿಸಿ ಇರುವುದರ ಹೆಸರುಗಳು'` (ಸಿದ್ದೂಂ೬. ೩೪೪). [ಸಂ.] 

ವಎಸೃಷ್ಟ (ಗು). ೧. ಹೊರದೂಡಿದ ; ಹೊರಗೆ ಹಾಕಿದ. ೨. ಹುಟ್ಟಿಸಿದ ; 
ಸೃಷ್ಟಿಸಿದ ; ಸೃಜಿಸಿದ. (ನಾ). ೩. [ನಾಟ್ಯ] ನರ್ತನದಲ್ಲಿ ತುಟಿಯ 
ಚಲನೆಯ ಒಂದು ಭೇದ ; ತುಟಿಯನ್ನು ಮುಂದಕ್ಕೆ ಚಾಚುವ ಒಂದು. 
ಭಂಗಿ ; ೫ ""ಅರಗಿನ ರಸವನ್ನು ಹಚ್ಚುವಾಗ ಮಾಡುವಂತೆ ತುಟಿಯನ್ನು 
ಮುಂದಕ್ಕೆ ನೀಡುವುದು. ಹೆಂಗಸರ ವಿಲಾಸ ಮತ್ತು ಬಿಬ್ಬೋಕ ಇವುಗಳಲ್ಲಿ 
ಇದನ್ನು ವಿನಿಯೋಗಿಸಬೇಕು? (ಲಾಸ್ಕರಂ. ೨೭ರ ಗದ್ಮಾನುವಾದ) : ಅಲತಗೆಯ ರಚಿಷ 
ಭಾವಂ ನೆಲೆಗೊಳೆ ತೋರ್ಪಧರಮದು ವಿಸೃಷ್ಟಮೆನಿಕ್ಕುಂ (ಲಾಸ್ಮರಂ. ೩-೮೬). |ಸಂ.) 

ವಿಸೃಷ್ಟಾರ್ಥ (ನಾ). ಸೃಜಿಸಿ ಆಡುವ ಮಾತು ; ಹುಟ್ಟಿಸಿಕೊಂಡು ಆಡುವ 
ನುಡಿ : ದಕ್ಷಿಣನವಳ ದೂತೀಜಲ್ಪಂ ವಿಸೃಷ್ಟಾರ್ಥಮಾದುದೆಂದುಮಲ್ಲಿಂ ತಳರ್ದು 
ರಾಜ ಭವನಾಭಿಮುಖನಾಗಿ (ಚಂದ್ರವು. ೮-೯೧ ವ). (ಸಂ.) 

ಎಸ್ಕಂದ (ನಾ). ಚಂಚಲಗೊಂಡುದು ; ವಿಚಲಿತವಾದುದು : ಮನ ವಿಸ್ಕಂ 
[ಪಾಠಾಂ. ಚೃಂ]ದವಾಗದೊಂದೆಯಂದದಲ್ಲಿಪ್ಪಂತಪ್ಪ ನಿಮ್ಮದೊಂದು ಸಮತಾಗುಣ' 
ಎನ್ನನೆಂದು ಬಂದು ಪೊದ್ದಿಪ್ಪುದು ಹೇಳಾ (ಸಿದ್ಧವ. ಕ. ೩೧-೯೩). ([ಸ0.) 

ವಿಸ್ತರ (ನಾ). ೧. ಹಬ್ಬುಗೆ ; ವಿಸ್ತಾರ ; ವ್ಯಾಪ್ತಿ : ಶ್ರೀ ಚೋಳದೇಶವೊಬ್ಬಿಪ್ಪುದು 

ಧರಾತಳಕೆ `ವಾಚಾಮಗೋಚರಮದಣಜ ವಿಸ್ತರಂ ಜಗಕೆ (ತಿರುರ. ದೇ. ೧-೬). 

೨. ವಿವರಣೆ ; ವಾಖಾನ. ೩. ಹಾಸಿದುದು ; ಹಾಸಿಗೆ, ಚಾಪೆ 

ಮುಂತಾದುವು. ೪. ಆಸನ ; ಪೀಠ ; ಗದ್ದುಗೆ. ೫. ಒಳ್ಳೆಯ ಸ್ವಭಾವ ; 

ಸದ್ಗುಣ. ೬. ಕಲ್ಲು : "ವಿಸ್ತೀರ್ಣ ಸದ್ದುಣವು ದೃಷದಿನಿತುಂ ವಿಸ್ತರಾ 

ನಾಮುಮಕ್ಕುಂ'' (ನಾನಾರಾ. ೧೪೧). ಪಿ. (ಆಲಂ) ಚೆನ್ನಾದುದು 

ಅಬಲೆಯರಂಭ್ರುಗಳವಿಸ್ತರದೊಳೊತ್ತಲು ಅಂಚೆವಾಸಿನ ಮೇಲೆ ಪವಡಿಸುವ ಪುರುಷ ನೀ 

ನೆಣ ನೆತ್ತರೊಳು ಭೂತರುಣಿಯನು ಅಪ್ಪಿದೆಯೆಂದು ಮನದೊಳು 

ಮಜುಗಿದಳು ರಮಣಿ (ಜೀವಂಚ. ೫-೨೭). ೮. ಮಹಿಮೆ ; ಔನ್ನತ್ಯ : ಗುರುವಿನ 

ಎಸ್ತರದ ಪರಿಯ ನಾನೇನೆಂಬೆ ಮೆಚ್‌ವ ಬ್ರಹ್ಮಾಂಡದೊಳಹೊಲಗನವ ಬೆಳಗಿ 

ಪರಿಪೂರ್ಣನಿಪ್ಪ (ಸರ್ವಜ್ಞ ೩೦). (ಸಂ.] 

ಎಸ್ತರಣ (ನಾ). ೧. ವಿಸ್ತರಿಸಿದುದು ; ಹಬ್ಬಿದುದು : ಗುರು ನಿರಂತರ ಪರಿಚರಣ 
ವಿಸ್ತರಣ ಸದ್ಭಾವಾನುರಕ್ತ (ಬಸಪು. ೩೯-೬೮) ; "ಛಂದಸ್ಸು ಮತ್ತು ಗುರುಲಘುಗಳ 
ರಹಸ್ಮ' ವು ಉಲ್ಲೇಖನೀಯವಾದ ಮಾರ್ಪಾಡಿಲ್ಲದೆ ಇಲ್ಲಿ ಬಂದಿದೆ, ಉಳಿದವು 
ಯಥಾನುಸಾರ ಸಂಕ್ಷೇಪಣ, ವಿಸ್ತರಣ ಪರಿವರ್ತನಗಳನ್ನು ಎತ್ತಿವೆ (ಸಂಶೋಧ. ॥ ಅರಿಕೆ). 
೨. ನಗರದ ವಿಸ್ತರಿಸಿದ ಭಾಗ ; ಬಡಾವಣೆ : ಶ್ರೀಕಂಠೇಶ್ವರವಿಸ್ತರಣದ 
ಲಾಯರ್‌ ವೆಂಕಟರಾಯರ ಮಗ ಚಕ್ರಪಾಣಿ ಈಗ ಅವನ ಸಹಪಾಠಿಯಾಗಿದ್ದ 
(ವಂಶವೃ. ೪೦೦). [ಸಂ.] 

ವಿಸ್ತರಣೆ (ನಾ). ವಿಸ್ತರಿಸೂವಿಕೆ : ತಾಂತ್ರಿಕಸಹಾಯವಿಸ್ತರಣೆ ಕಾರ್ಯಕ್ರಮ 
ವೊಂದು . . . ವಿಶ್ವಸಂಸ್ಥೆಯ ಕಾರ್ಯಾಚರಣೆಯ ಭಾಗವಾಗಿದೆ (ಅಂತಸಂ. ೨೫೯). 

(ಸಂ. ವಿಸ್ತರಣ] 

ವಿಸ್ತರಿಗೆ (ನಾ). ಹಾಸಿದುದು ; ಹಾಸಿಗೆ, ಚಾಪೆ, ಮುಂತಾದುವು : 
ಮಣಿಮಯಸಿಂಹಾಸನದ ಮೇಲೆ ವಿಸ್ತರಿಸಿದ ದೇವಾಂಗ ವಿಸ್ತರಿಗೆವೋಲ್‌ ಮಹಾವಿಸ್ತರ 
ದಿನಿರಿಸಿ (ಸುಕುಮಾ. ೧೦-೧೨೨ ವ) ; ಕಂಸಂ ವಸುದೇವನ ಮನೆಗೆ ಭೋಂಕೆನೆ ಬಂದು 
ಎನತನಾಗಿ ಪ್ರಶಸ್ತಮಪ್ಪ ವಿಸ್ತರಿಗೆಯೊಳ್‌ ಕುಳ್ಳಿರ್ದು (ನೇಮಿಪು. ೬-೧೧ ವ). 

[ಇ ಸಂ. ಎಸ್ತರಿಕಾ) 
ಎಸ್ತರಿತ (ಗು). ಹರಡಿದ ; ವಿಶಾಲವಾದ : ದಿವಾಕರನಂತೆ ನಿರ್ದೊಷನಿಂದ್ರನಂತೆ 


ವಸ್ತರಿಸು 


ಪರಿಚಿತಸುರಭಿರಮ್ಮನಮೃತಾರ್ಚಿಯಂತೆ ವಿಸ್ತರಿತಕುವಲಯನೆಂದು ಧರ್ಮಜನ ಧರೆ 
ಪೊಗುಳುತಿರೆ (ಜೈಮಿಭಾ. ೨-೧೩). [ಸಂ.] 
ವಿಸ್ತರಿಸು (ಕ್ರಿ). ೧. ಹಬ್ಬು ; ಹರಡು ;ವಿಸ್ತಾರವಾಗು : ಹನ್ನೆರಡುಯೋಜನವರೆಯ 
ಭೋಜನಶಾಲೆಗಳು ವಿಸ್ತರಿಸಿದವು (ತೊರರಾ. ೧-೭-೭). ೨. ಬೆಳೆ ;ವೃದ್ದಿಹೊಂದು : 
ಸುರರ ದೈತ್ಯರ ಸಮರಸಿರಿ ವಿಸ್ತರಿಸಿತಿತ್ತಲು (ಕುವ್ಮಾದ್ರೋ. ೧೦-೬೧). ೩. ದೊಡ್ಡ 
ದಾಗಿಸು ; ವಿಸ್ತಾರವಾಗಿಸು : ಅರಗು ಮೊದಲಾಗೆ ಫೃತ ಸಜ್ಜರಸಂ ಬೆಲ್ಲಂ 
ಸಣಂಬಿವೆ೧ಿಬಿವಣೌಂ ವಿಸ್ತಗಿಸಿ ಸಮೆದಿಂದ್ರಭವನಮೆ ಧರೆಗವತರಿಸಿರ್ದುದೆನಿಸುವರಗಿನ 
ಮನೆಯಂ (ಪಂಪಭಾ. ೩-೩) ; ಎಸ್ತರಿಸಿ ಕಟ್ಟಿದರಗಲದಲಿ ವೈವಾಹಮಂಟಪವ 
. ೪. (ಚಾಪೆ ಮೊದಲಾದುವನ್ನು) ಹಾಸು ; ಅಳವಡಿಸು : 
ಸಿಂಹಾಸನದ ಮೇಲೆ ವಿಸ್ತರಿಸಿದ ದೇವಾಂಗವಿಸ್ತರಿಗೆವೋಲ್‌ ಮಹಾವಿಸ್ತರದಿನಿರಿಸಿ 
(ಸುಕುಮಾ. ೧೦-೧೨೨ ವ). ೫, ಪಸರಿಸಿ ಇಡು ; ವಿಸ್ತಾರವಾಗಿರಿಸು : ಕಾಣ್ಮೆಯಾಗಿ 
ತಂದು ವಿಸ್ತರಿಸಿದ ಸಮಸ್ತ ವಸ್ತುಗಳನವಲೋಕಿಸುತ್ತುಂ (ಉದ್ಭಟ. ೭-೧೩೨ ವ). 
೬, ಬೆಳೆಸು ; ಹೆಚ್ಚಿಸು :ಕರಜಳಧರ ಕಳಧೌತೋತ್ಕರ ವರ್ಷದೆ ವಂದಿ(ನ]ಂದನಾವಳಿಗಳ 
ವಿಸ್ತರಿಪುವೆನೆ ದಾನಮಖಿಳೋರ್ವ್ವರೆಗೆ ವಿಚಿತ್ರೋಕ್ತಿ ರೂಪವಿದ್ಕಾಧರಿಯ (ಸಾಇಇ. ೫%, 
೪೯-೩೭; 10761) ; ದೊರೆಗಳಿಬ್ಬರ ಸೋಲವನು ವಿಸ್ತರಿಸಿ ಹೊಕ್ಕರು ಮತ್ತೆ ಮಾದ್ರೇಶ್ವರ 
- - ದುಶ್ಶಾಸನಾದಿಗಳು (ಕುವ್ಮಾಕ ೩-೨೯). ೭. ವಿವರಿಸು ; ಬಣ್ಣಿಸು ; ವರ್ಣಿಸು : 
ಎಲ್ಲವನೂನವಿಲ್ಲದೆ ಹೇಳಿದಳು ಮದಮಾನಿ ವಿಸ್ತರಿಸಿ (ಪ್ರಭುಲೀ. ೫-೪೧) ; 
ಈ ಮಹಾಲೀಲೆಗಳನೆನಗೆ ವಿಸ್ತರಿಸು (ಟಬಪ ೧-೯). ೮. ಅಣಿಮಾಡು ; ಸಜ್ಜು 
ಗೊಳಿಸು : ಗಿರಿರಾಜಂ ಮಹೋತ್ಸಾಹದಿಂ ಮಹಾವಿವಾಹಮಂಟಪಾದಿ ಸಮಸ್ತ 
ವಸ್ತುಗಳಂ ವಿಸ್ತರಿಸುತಿರ್ದಂ (ಗಿರಿಕ. ೧೦-೨೬ ವು. ೯. ನೆರವೇರಿಸು ; ಸಾಂಗ 
ಗೊಳಿಸು : ಶತರುದ್ರೀಯವನು ವಿಸ್ತರಿಸಿ ಬಿಜಯಂಗೈದನಾ ಮುನಿಪತಿ 
ನಿಜಾಶ್ರಮಕೆ (ಕುವ್ಮಾಬ್ರೋ. ೧೯-೫೪). ೧೦. (ಹೆಸರನ್ನು) ಇಡು : ನಿಮ್ಮ 


(ನಳಚೆ. ೩. 7 


ವನಿಜಾರಮಣಂಗೆ ರಾಮಾಖ್ಯವನು ವಿಸ್ತರಿಸಿದರು ವೈದಿಕವಿದಿತಕರ್ಮದಲಿ 
(ತೊರರಾ. ೧-೮-೧೦). (ವಿಸ್ತರ + - ಇಸು) 
ವಿಸ್ತಾರ : ಹರಹು ; ವ್ಯಾಪ್ತಿ : ಗಗನಮಂ ಪೃಥ್ವಿಯಂ ವಾರ್ಧಿಯಂ 


ಪರ್ವತಾರಣ್ಮವಿಸ್ತಾರಧೀರೋದಾತ್ತಗಾಂಭೀರ್ಯಮಂ. . . ಕಾಮಿಸಿದನಾ ಭೂಮಿಪಂ 
ತದ್ರೂಪಗುಣಹೃದಯರಂ (ಶ್ರೀರಾಮಾ ೧೨-೩೦೪). ೨. ಅಡ್ಡಗಲ ; ವಿಸ್ತೀರ್ಣ: 
ದಶಯೋಜನೋಪರಿಮತಲಸಮಾನವಿಸ್ತಾರದೊಳಂ . . . ನೆಆ್‌ದು (ಆದಿಪು ೧-೬೨ ವ) ; 
ಬೆನ್ನಿನಿಂದ ಪಾರ್ಶ್ವಸಹಿತವಾಗಿ ಹೊಟ್ಟೆಯನ್ನಳದರೆ ಅದು ವಿಸ್ತಾರವೆನಿಸಿಕೊಳ್ಳುವುದು 
(ಹೌಗಂದಿ. ೨೬೭-೧೦). ೩. ವಿವರವಾಡುಡು ; ವಿಶದವಾಡುದು. 
೪. (ಹೊಸಚಿಗುರುಗಳಿಂದ ಕೂಡಿದ) ಮರದ ಕೊಂಬೆ : ““ವಿಸ್ತಾರಃ, 
ವಿಟಪಃ - ಈ ೨ ಮರದ ಕೊಂಬು'' (ಹಲಾಯು. ೩೦-೨೩). "ವಿಸ್ತಾರಫಳ' ಪರಾ. 
೩. [ಕಾವ್ಯಮಾ] ಕಾವ್ಕಾರ್ಥವನ್ನು ಗ್ರಹಿಸಿ ಅನುಭವಿಸುವ ನಾಲ್ಕುವಿಧ 
ವಾದ ಆನಂದಗಳಲ್ಲಿ ಒಂದು : ಕಾವ್ಕಾರ್ಥವನ್ನು ಗ್ರಹಿಸುವುದರಿಂದ ಆಗುವ 
ಆನಂದವು (ಚಿತ್ತ) ವಿಕಾಸ, ವಿಸ್ತಾರ, ಕ್ಪೋಭ, ವಿಕ್ಷೇಪ ಎಂದು ನಾಲ್ಕು ವಿಧ... 
ಎಸ್ತಾರ - ಕಾದ ತುಪ್ಪದಲ್ಲಿ ಹಾಕಿದ ಹಪ್ಪಳ ಹಿಗ್ಗುವಂತೆ (ಕೈಪಿಡಿ. ೨೦೦). [ಸಂ.) 
ವಿಸ್ತಾರಕ (ನಾ). ೧. ವಿಸ್ತರಿಸುವಂಥದು ; ಅಗಲ ಮಾಡುವಂಥದು. 
೨. ಬೆಳೆಸುವವನು ; ವೃದ್ಧಿಮಾಡುವವನು : ಸಕಲಜಗದ್ವಿಸ್ತಾರಿತಯಶನನ್ವಯ 
ವಿಸ್ತಾರಕನಾದಿದೇವನಗ್ರತನೂಜಂ (ಆದಿಪು. ೧೩-೭೨) ;ನರನಾಗಾಮರಲೋಕಶೋಕಸರಣೀ 


ವಿಸಾ 150 ತ:ರಕಂ (ಗಿರಿಕ ೬-೪). [ಸಂ.) 
ವಿಸ್ತಾರಣ (ನಾ). ವ್ಯಾಪ್ತಿ ; ಹರಹು ರಣವದನೇನೆಂಬೆನೈ ಧಾರುಣಿ 


ಪತಿಯೆ ವಿಗ್ರಹದ ವಿಸ್ತಾರಣ ವಿಗುರ್ವಣೆ ವಿಗಡಿಸಿತು ವಿಬುಧರ ವಿಡಾಯಗಳ 
(ಕುವ್ಮಾಅ. ೧೨-೨೩). ([ಸಂ.1 
ವಿಸ್ತಾರಣೆ (ನಾ). ೧. ವ್ಯಾಪಿ 


ಜ್‌) 


ಹರಹು ; ವಿಸ್ತೀರ್ಣ. ೨. ವಿವರ: 


EL 


೩೯೭೭ 


5 


10 


1s 


20 


30|. 


35 


ಪ್ರಾಯಮುಮಂ ಶಾಸ್ತ್ರಾಭಿಪ್ರಾಯಮುಮನಾರಯ್ದು ಪೇಟ್ಲ ವಿಸ್ತಾರಣೆಯಿಂದಾಯತ |45 


ಮಕ್ಕುಂ (ಅಶೃಶಾ. ೫-೨೧). ([ಸಂ. ವಿಸ್ತಾರಣ] 


ವಿಸ್ಪಷ್ಟ 


ವಿಸ್ತಾರಪಣ (ನಾ). ವಿಶಾಲವಾಗಿರುವಿಕೆ ; ವೈಶಾಲ್ಕ : ವೀರಪಣ, ಜಾಣಪಣ, 
ವಿಸ್ತಾರಪಣ ಈ ಭಾವನಾಮಗಳಲ್ಲಿಯ "ಪಣ' ಉಪಪದವೂ ಮರಾಠಿಯ 
ಕಂಡಿತವಾದ ಪ್ರಭಾವವನ್ನು ತೋರುತ್ತವೆ (ಕಸಾಚ. ೨೬೧). [ವಿಸ್ತಾರ * - ಪಣ್ಮ 
ಎಸ್ತಾರಫಳ (ನಾ). ಕೊಂಬೆಯ ಹಣ್ಣು : ಕೊಳಕ್ಕೆ ಹಂಸ ವಿಸ್ತಾರಘಳಕ್ಕೆ ರಾಜಶುಕ 
ನೀಶ್ವರಭಕ್ತಿಗೆ ಭಕ್ತನಾಸೆ ಮಾಳ್ಪೋರಗೆಯಾಗಿ ಸಂಕಿಲಿಯೊಳಂ ನೆರೆವಾಸೆಯೊಳಿರ್ದ 
ಸೌಂದರಂ (ನಂಜಿರ. ೧೪ ಸೂಚನಾಪದ್ಕ). [ಸಂ. ವಿಸ್ತಾರಫಲ] - 
ವಿಸ್ತಾರಿತ (ಗು). ಹರಡಿದ ; ಹಬ್ಬಿದ : ಸಕಲಜಗದ್ವಿಸ್ತಾರಿತಯಶನನ್ವಯ 
ಎಸ್ಟಾ ತಾರಕನಾದಿದೇವನಗ್ರತನೂಜಂ (ಆದಿಪು. ೧೩-೭೨) ; ಸಖಿಯರ್‌ ತಾರಾಚಲನಾಥ 
ನರಸಿಗನುನಯದಿಂದಂ ಸಾರ ಮೃದುತರ ವಿಮಳ ವಿಸ್ತಾರಿತವಲ್ಕಲಮನೊಪ್ಪಲುಡಿ 
ಸುತ್ತಿರ್ದರ್‌ (ಗಿರಿಕ. ೯-೫). [ಸಂ.] 
ವಿಸ್ತಾರಿಸು (ಕ್ರಿ). ೧. ಹರಡುವಂತೆ ಮಾಡು ಹ ; ವ್ಯಾಪ್ತಗೊಳಿಸು : 
ಆ ರಟ್ಟರಾಜ್ಯಮಂ ವಿಸ್ತಾರಿಸಿ ನಲವಿಂದೆ ರಟ್ಟರಾಜ್ಯಸ್ಥಿರವಿಸ್ತಾರಕನೆನಿಪಂ . . . 
ಮುನಿಚಂದ್ರಂ (ಸಾಣಇ. ೫%. ೨೪೮-೬ ; 1228). ೨. ಬೆಳೆಸು ; ಹೆಚ್ಚಿಸು ; ವೃದ್ಧಿ 
ಗೊಳಿಸು : ವೃತ್ತಿಯೊಳ್‌ ರಸಮಂ ಸಂಚಾರಿಸುವ ಭಾವಮಂ ವಿಸ್ತಾರಿಸುವ ಬೆಡಂಗು 
ಬೇಜ್‌ ನೀಲಾಂಜನೆಯಾ (ಅದಿಪು. ೯-೨೬). ೩. ವಿವರಿಸು ; ಬಣ್ಣಿಸು 
ಪ್ರಸ್ತುತಮಲ್ಲದುದನೆ ಮಿಗೆ ವಿಸ್ತಾರಿಸಿ ನೆಗಟ* ಪೇಟ್ದೂಡಕ್ಕುಂ ಮತ್ತಪ್ರಸ್ತುತ 
ಮೆಂಬುದಳಂಕೃತಿ (ಕವಿರಾ. ೬-೧೩೮) ; ಶಿವಪಾದಭಕ್ತಂಗಾರೆಣಿಸಲೆಣೆಯೆಂದು ಸಭೆ 
ವಿಸ್ತಾರಿಸಲು ಬಸವಂಗರಸನುಡಲಿತ್ತು ಕೈಮುಗಿದು (ಒಸಪು. ೧೦-೫). ೪. ಮಾಡು; 
ಆಚರಿಸು : ದುಷ್ಕೃತಿಯಂ ವಿಸ್ತಾರಿಸಿ ಸಲೆ ಸುಜನ ಶಿರಸ್ತೋದಮನೇಕೆ ಮಸಗಿ 
ಮಾಟ್ಪರೊ ಕೆಲಬರ್‌ (ಲೀಲಾವ. ೧-೨೨). ೫. ನೆರವೇರಿಸು ; ಸಾಂಗಗೊಳಿಸು : 
ವೈರಿವೀರಪ್ರತತಿಗಮರೀನಾರಿಯರಿಗೆ ವಿವಾಹವನು ವಿಸ್ತಾರಿಸುವ ಸಮಯದೊಳಗೆ 
(ಕುವ್ಮಾದ್ರೋ ೬-೪೩), [ವಿಸ್ತಾರ *- -ಇಸ್ಕು) 
ವಿಸ್ತೀರ್ಣ (ಗು). ೧. ಅಗಲವಾದ ; ದೊಡ್ಡದಾದ : ಓರೋರ್ವರಂ ತೆಗೆದಬ್ಬ 
ನಿಬಿಡಾಲಿಂಗನಂಗೆಯ್ದಾನಂದಜಳಪರಿಪೂರ್ಣವಿಸ್ತೀರ್ಣವಿಲೋಚನಂಗಳಿಂದಂ 
ಮುಹುರ್ಮುಹುರಾಲೋಕನಂಗೆಯ್ಯುತ್ತುಂ (ಪಂಪಭಾ.೪-೩೩ ಎ). (ನಾ). ೨. ಆಗಲ ; 
ವಿಸ್ತಾರ : ಪಂಚಾಶತ್ಕೋಟಿ ವಿಸ್ತೀರ್ಣ ಭೂಮಂಡಲಕೆ ಸುತ್ತ ಹರಿದವು ಸಪ್ತ 
ಸಾಗರಂಗಳು (ಅವಚಂ. ೩-೮) ; ವನರುಹಭವಾಂಡದೊಳಗೈವತ್ತುಕೋಟಿಯೋಜನದ 
ವಿಸ್ತೀರ್ಣದಿಳೆಯಂ ಸಪ್ತ ಶರನಿಧಿಗಳನು ವೇಷ್ಟಿಸಿರಲು (ಜೈಮಿಭಾ. ೨-೧). ೩. ದೊಡ್ಡದು; 
ಬೃಹತ್ತಾದುದು : ""ಬೃಹತ್‌ ಉರು ಗುರು ವಿಸ್ತೀರ್ಣಂ . . . ವರಿಷ್ಠಂ - ಈ ೧೨ 
ಹಿರಿದು'' (ಹಲಾಯು. ೧೧೬-೧೪). ([ಸಂ.) 
ವಿಸ್ತೃತ (ಗು). ೧. ಅಗಲವಾದ ; ವಿಸ್ತಾರವಾದ : ವಿಸ್ತೃತ ವಕ್ರೋದರಭಾಗ 
ಭೂರಿಕಮಠ ಪ್ರಕ್ಷುಬ್ದ ಕಲ್ಲೋಲ ಕಲ್ಪಿತ ಕೋಲಾಹಲಕಲ್ಪಕಾಲರಭಸಪ್ರಸ್ಪರ್ಧಿಯಂ 
ವಾರ್ಧಿಯಂ (ಕಾವ್ಠಸಾ. ೭೫) ; ನರನ ನಾಗರಿಕತೆಯ ತೀರ್ಥಯಾತ್ರೆಯ ಮಹಾವಿಸ್ತೃತ 
ಸಲಿಲಪಥವೆ, ಮೊರೆದುರುಳು, ರತ್ನಧಿಯೆ (ಚತ್ರಾಂಗ. ೬೫-೧೭೭೩). (ನಾ). ೨. ಅಗಲ 
ವಾದುದು ; ವಿಸ್ತಾರವಾದುದು : ದ್ಕಾವಾಪೃಥಿವಿಗಳೆರಡೂ, ತಮ್ಮ ಪುತ್ರನಾದ 
ಅಗ್ನಿಗಾಗಿಯೇ ವಿಸ್ತ ತಗಳಾದಂತೆ ಕಂಡುಬಂದುವು (ಹಕಾರ. ೪). [ಸಂ] 
ವಿಪ್ತೃತಪಾಠ (ನಾ). [ಗ್ರಂಥೆಸಂ] ವಿವರವಾದ ಪಠ್ಮವಿರುವ ಆಕರ, -- 
ಗ್ರಂಥ, - ಕೃತಿ : ಅಧಿಕಪದ್ಮಗಳೂ ವಿಸ್ತೃತಪಾಠಗಳೂ ಯಾವ ಪ್ರತಿಗಳಲ್ಲಾದರೂ 
ಇದ್ದರೆ ಅವುಗಳನ್ನು ಆ ಹಾಳೆಯ ಹಿಂದುಗಡೆ ಬರೆಯುವುದಾಗುತ್ತದೆ (ಕನ್ನಸಂ. ೭೪). 
[ಸಂ.] 
ಎಸ್ತೃತಿ (ನಾ). ವ್ಯಾಪ್ತಿ ; ಹರಹು : ವಾಕ್ಕು. . . ಅಂತರಿಕ್ಷದಲ್ಲಿ ಅಪರಿಮಿತವಾದ 
| ವಿಸ್ತೃತಿಯನ್ನೂ ಹೊಂದಿದ್ದಾಳೆ (ಬುಕ್ಸಾರ. ೨೮೪). ಸಂ.) 
ಎಸ್ಪಷ್ಟ (ಗು). ೧. ವಿಶೇಶವಾಗಿ ಸ್ಫುಟವಾದ ; ಹೆಚ್ಚು ಸ್ಪಷ್ಟವಾದ : ವಿಹೀನಕಟಿ 
ವಿಸ್ಪಷ್ಟೇಂದ್ರಿಯಂ . . . ಮೃಗಪ್ರೋದ್ಭವಂ (ಜಾತತಿ. ೧೭-೧೦). (ನಾ). ೨. ಹೆಚ್ಚು 
ಸ್ಫುಟವಾದುದು ; ಸುಸ್ಪಷ್ಟವಾದುದು : ವಿಷ್ಟಪಮೊರ್ಮೆಯುಂ ತಮಗೆ 
ಹಸ್ತತಲಾಮಲಕಂಬೊಲೆಯ್ದೆ ವಿಸ್ಪಷ್ಟಮೆನಿಪ್ಪ ಬೋಧಯುತರಿಂ ತಿಳಿದಿಲ್ಲಿಗೆ 


ಎಸ್ಸಾರ 
ತಕ್ಕುದೇನುಮಂ ಚೇಷ್ಟಿಪಮುನ್ನೆಗಂ ಮನದೊಳುಮ್ಮಲಟ್‌ಸಲ್ಕಣಮಾಗದು 
(ಚಂದ್ರಪು ೩-೬೮). (ಸಂ) 
ಎಸ್ಸಾರ (ಗು). ೧. ಅತಿಶಯವಾದ : ಸಮಗ್ರೋದಗ್ರವಿಗ್ರಹವಿಜಿತ ವಿಗ್ರಹ 
ವೀರ ವೀರಪ್ರಮಥವಾರದಿಂ ವಿಸ್ಸಾ(ಪಾಕಾ. ಸ್ಫೂ)ರ ವೀರರಸಮುಮಂ (ರಾಜಶೇ. 
೧೪-೧೦೬ ವ). ೨. ಹೊಳೆಯುವ ; ಪ್ರಕಾಶಿಸುವ : ವಿಸ್ಸಾರ ವಿದ್ಯುತ್ಸಂಭಿನ್ನಾಂಭೋ 
ಭೃದುದೃತ್ತಟಚಟುಳಚಳನ್ಮೀನಫೇನಪ್ರತಾನಂ . . . ಸಮುದ್ರಂ (ರಾಜಶೇ. ೧-೯೦). 
(ನಾ). ೩. ಆಲುಗಾಡುವಿಕೆ ; ನಡುಗುವಿಕೆ. ೪. ಬಿಲ್ಲಿನ ಹೆದೆಯ ಧ್ವನಿ; 
ಧನುಷ್ಟಂಕಾರ : “ಬಿಲ್ಲ ಜೇವೊಡೆಯ ಧ್ವನಿ - ವಿಸ್ಸಾರ'' 
೫. ಹೊಳಪು ; ಪ್ರಕಾಶ. (ಸಂ. 
ವಿಸ್ಫಾರಿತ (ಗು). ಅಗಲವಾದ ; ಅರಳಿದ : ಆಕೆಯ ಮುಖಾರವಿಂದಮನಾನಂದ 
ವಿಸ್ಥಾರಿತವಿಲೋಚನನಾಗಿ ನೋಡಿ {aes ೩-೬೫ ವ). (ಸಂ.] 
ಎಸ್ಸಾರಿಸು (ಕ್ರಿ). ದೊಡ್ಡದಾಗು ; ಅಗಲವಾಗು : ಸುಯ್‌ ಸುಯ್ದಳೆದೆಯ 
ತಿದಿಯೊತ್ತಿ ಮೂಗಿನ ಸೊಳ್ಳೆ ವಿಸ್ಸಾರಿಸಲ್‌ (ಶ್ರೀರಾಮಾ. ೭೩-೫೧೬). 
[ವಿಸ್ಥಾರ + -ಇಸ್ಬು] 
ಎಸ್ಸಾಲ (ನಾ). ಅಲುಗಾಟ ; ಕಂಪನ : ನಿಶ್ಯಬ್ದತೆಯ ಪಕ್ನವಸ್ಸಾಲಮೆಂಬಿನಂ 
ಕಡಲತೀರದ ತೆಂಗುಮರಗಳೊಳ್‌ ನರ್ತಿಸಿರೆ ಗರಿ ಮರ್ಮರಂ (ಶ್ರೀರಾಮಾ. ೩೩೪-೧೦೩). 
[ಸಂ.] ಕ 
ವಿಸ್ಸಾಲನೆ (ನಾ). ಐ ವಿಸ್ಸಾಲ : ಕೋಸಲಾಕಾಶವಸ್ತಾರಮಾ ರಾಮನಾತ್ಮದ ವಿರಾಟ್‌ 
`ಪಕ್ಷವಿಸ್ಫಾಲನೆಗೆ ಸಾಲದಲ್ಪಂ (ಶ್ರೀರಾಮಾ. ೧೭೨-೫೪೮). (ಸಂ. ವಿಸ್ಸಾಲನ] 
ವಸ್ಸಾಳನ (ನಾ). ಎ ವಿಸ್ಸಾಲ : ಕೇರಳಭೂಪಭುಜಾವಲೇಪವಿಸ್ಛಾಳನ (ಎಕ. ೪. 
ಬೇಲೂರು. ೧೨೪-೨೨ ; 1133). (ಸಂ. ವಿಸ್ಫಾಲನ] 
ಎಸ್ಸುಟ (ನಾ). ಚೆನ್ನಾದುದು ; ಸ್ಪಷ್ಟವಾದುದು : ಇಂದ್ರಿಯಶಕ್ತಿಯಂ ಜರೆ 
ಭರಂಗೆಯ್ದೆಯ್ದೆ ಬೆನ್ನಟ್ಟಿ ವಿಸ್ಫುಟಮಿಲ್ಲಿ ಚ್ಚೆಯ ಮಚ್ಚು (ಶಾಂತಿಷ. ೭-೬೭) ;ನಾವುಬ್ಬಟೆಯ 
ತವಸಿಗಳೆಂಬುದಿದು ವಿಸ್ಫುಟವಲೇ ತಪ್ಪೇನು (ಕುವ್ಮಾಅ. ೬-೫). (ಸಂ.] 
ವಿಸ್ಸುರಣ (ನಾ). ೧. ಅಲುಗಾಟ; ಕಂಪನ . ೨. ಹೊಳಪು; ಕಾಂತಿ: ವಾಲ್ಮೀಕೇಶ್ವರನ 
ಚರಣಾರವಿಂದಾಮಂದ ಸುರುಚಿರವಿಸ್ಫುರಣಮೊಪ್ಪಿ (ಬಸಪು. ೨೬-೧೦). [ಸಂ.] 
ಎಸ್ಸುರಣೆ (ನಾ). ಎ ವಿಸ್ಫುರಣ ೨ : ಚಲನೆ ವಿಶ್ವಾಸ್ತರಣೆಯದುವೆ ಮಾಯಾಭ್ರಮಣೆ 
ಸಲೆ ಬಗೆಯಲದು ಪರಬ್ರಹ್ಮವಿಸ್ಫುರಣೆ (ಮಂಕುಕ. ೮೮). (ಸಂ. ವಿಸ್ಫುರಣ] 
ವಿಸ್ಫುರತ್ತು (ಗು). ೧. ಹೊಳೆಯುವ ; ಪ್ರಕಾಶಿಸುವ : ವಿಸ್ಫುರದ್ದಿನಕರನಂ 
ಚಿತ್ರಾಂಗದಾವನೀಶಂ ಕಂಡಂ (ಆದಿಪು. ೧೬-೪೮) ; ಲಲಿತ ಚಿದ್ವಿಸ್ಫುರದಮೃತಕರಕುಲಜನಿತ 
ಪಂಚಾಮೃತವನೆಲ್‌ದು (ಬಸು ೩೫-೧೨). ೨. ಬೆಳೆಯುವ ; ವೃದ್ಧಿಯಾಗುವ : 
ತವದ ಪುರಾತನ ಭವಬಂಧ ವಿಸ್ಫುರತ್ತೇಮಮಂತೆ ಬಂದವರ್ಗೆ ಪುನರ್ನವಮಾದುದು 
(ಶಾಂತಿಪು. ೬-೧೨೫). (ಸಂ. ವಿಸ್ಫುರತ್‌) 
ವಿಸ್ಫುರಿತ (ಗು). ೧. ಅಲುಗಾಡುವ ; ಕಂಪಿಸುವ ; ನಡುಗುವ. ೨. ಹೆಚ್ಚಾದ ; 
ವೃದ್ಧಿಯಾದ. (ನಾ). ೩, ಹೆಚ್ಚಾದುದು ; ವೃದ್ಧಿಗೊಂಡುದು : ಪೋಕುಂ 
. ಆನವರಿದಿರಿದಿರೊಳ್‌ ಕಾದಿ ಸತ್ತಂದು ಮೇಣ್‌ ವಿಸ್ಫುರಿತಂ ಮತ್ಕೋಪಮುಂ 
(ಪಂಪಭಾ. ೧೩-೨೦). [ಸಂ.] 
ಎಸ್ಸುರಿಸು (ಕ್ರಿ). ಹೊಳೆ ; ಬೆಳಗು ; ಪ್ರಕಾಶಿಸು : ದಶರಥಚಕ್ರವರ್ತಿಯ ಧರೆಯ 
ತಂಪು ತ ಕೀರ್ತಿಲತೆ ವಿಸ್ಫುರಿಸುತಿರ್ದುದು ಸಕಲಜನಪದಜನದ ಕಣ್ಮನಕೆ 
(ಶೊರರಾ. ೧-೩-೩೧). (ವಿಸ್ಫುರಣ 3- - ಇಸು | 
ವಿಸ್ಫುಲಿಂಗ (ನಾ). ೧. ಬೆಂಕಿಯ ಕಿಡಿ : ಅನೇಕರಾಜನ್ಮಕಮಕುಟಸಂಘಟ್ಟೋಚ್ಚಲನ್ಮಣಿ 
ಮರೀಚಿಗಳ್‌ ವಳಯಾನಳ ವಿಸ್ಫುಲಿಂಗಂಗಳಂತೆ ದೆಸೆದೆಸೆಗೆ ಕೆದಟ್‌ (ಆದಿಪು. ೧೪-೮೨ ವ); 
ಚಟುಳಕೋಪಾಗ್ನಿಯಲಿ ನಾಸಾಪುಟದ ಸುಯ್ಲಲಿ ವಿಸ್ಫುಲಿಂಗೋತ್ಕಟ ಸಮಾಧಿಗಳಿದ್ದಿಲಲಿ 
. . - ಬಾಹುಪ್ರತಾಪದ ಪುಟವನೆತ್ತದೆ ಮಾಣನು (ಕುವ್ಮಾದ್ರೋ. ೧೯-೧೧). ೨. ಓಂದು 
ಬಗೆಯ ವಿಷ : “ಶೃಂಗಿಕಃ . . . 
[ಸಂ.) 


(ನಾಚಿರಾ. ಕಿ). 


(ಹಲಾಯು. ೧೦೬-೨೫). 


೭೯೭೮ 


wm 


10 


15 


ಕ್ರಿ 


ವಿಸ್ಸುಲಿಂಗಃ -- ಈ ೬ ವಿಷಭೇದಂಗಳ್‌'' |45 


ವಿಸ್ಮಯಪದ 


ವಿಸ್ಸುಲಿಂಗಿತ (ನಾ). (ಆಲಂ) ಬೆಂಕಿಯ ಕಿಡಿಯಂತೆ ಕೆರಳಿದವನು : 
ಕೆಂಪಿನಂಬುಜಾಂಬಕಯುಗಳನೊಲೆದೊಲೆದು ರೋಷಪ್ರಕಟಪಾವಕವಿಸ್ಬುಲಿಂಗಿತ 
ನಾದನಡಿಗಡಿಗೆ (ಕುವ್ಮಾಭೀ ೬-೨೮). [ಸಂ.) 

ಎಸ್ಸುಲಿಂಗಿಸು (ಕ್ರಿ). ಕಿಡಿಗೊಳ್ಳು ; ಹತ್ತಿಕೊಳ್ಳು : ಛಾಯಾರಚಿತರಾತ್ರಿ ತಾನಾಯ್ತೊ 
ಚಂದ್ರೋದಯೋಜ್ವಲಿತಮೆಂಬವೋಲ್‌ ಭೋಂಕನೆಯೆ ವಿಸ್ಫುಲಿಂಗಿಸಿದುದು ವನಧರಿತ್ರಿ 
(ಶ್ರೀರಾಮಾ. ೨೩೦-೭೫). (ವಿಸ್ಸುಲಿಂಗ +- ಇಸ್ಬು] 

ವಿಸ್ಫೂರ್ಜಿತ (ಗು). ಕಾಂತಿಯುತನಾದ ; ತೇಜಸ್ವಿಯಾದ : ಪಿರಿದುತ್ಸಾಹದೆ 
ನೋಡಿಯುಂಗಿರಿಶನಂ. .. ಪೂರ್ಣೋತ್ಸವಮೈೆದಿಯುಂ ತಡೆದುದಿಲ್ಲೇನೆಂಬೆನುದ್ಕತ್ಕಳೇ 
ವರ ವಿಸ್ಫೂರ್ಜಿತಸಾತ್ವಿಕಂ ಗುಣನಿಧಿ ಚೋಳಭೂಪಾಲಕಂ (ರಾಜಶೇ. ೧೪-೯೭). ([ಸಂ.) 

ವಿಸ್ಫೂರ್ತಿ (ನಾ). ಪ್ರಕಾಶಿಸುವವನು ; ತೇಜಸ್ವಿ : ಅವಿರಳಿತತೇಜಃಪ್ರಪೂರ್ತಿ 
ಸಮಸ್ತವಿಸ್ಫೂರ್ತಿ (ಬಸಪು. ೪೬-೪೦). ([ಸಂ.) 

ಸ್ಫೋಟ (ನಾ). ೧. ಮೈಮೇಲೆ ಏಳುವ ಗುಳ್ಳೆ, 

ಪಿಟಿಕಃ --೨ ಹೊಕ್ಕು, ಹುಣ್ಣಿನ ಹೊಕ್ಕು 
ಎಕೆ ; ಬಿರಿಯುವುದು. (ಸಂ.) 

ವಿಸ್ಫೋಟಿಸು (ಕ್ರಿ). ಉರಿ ; ಜ್ವಲಿಸು : ಹುರಿದು ಮುಕ್ಕುವಂತಹ ಹವೆಯು 
ಎಸ್ಫೋಟಿಸುತ್ತಿದ್ದಿತು (ರೂರಾಣಿ. ೩೮೯). [ವಿಸ್ಫೋಟ 3- -ಇಸ್ಕು) 


— ಬೊಬ್ಬೆ : ""ವಿಸ್ಫೋಟಃ , 
, ಬೊಬ್ಬೆ'' (ಸಿದ್ಧಾಂತಿ. ೧೮೩). ೨. ಒಡೆಯು 


ವಿಸ್ಮಯ (ನಾ). ೧. ಆಶ್ಚರ್ಯ ; ಅಚ್ಚರಿ ; ಬೆರಗು : ಶ್ರೀಗಧಿಪತಿ ವಿಸ್ಮಯಮನ 


ನಾಗಿ ಬೆರಲ್ಮಿಡಿದು ವಿಪ್ರತನಯರ ವಿದ್ಕೋದ್ಕೋಗಕ್ಕೆ ಮೆಚ್ಚಿ ತಲೆಯಂ ತೂಗಿದಂ 
(ಸುಕುಮು. ೩-೧) ; ಈ ಕಾಂತಿಯಾ ತನುಚ್ಛಾಯೆಯಾ ವಿಸ್ಮಯಂ... ಈ ಯೌವನೋ 
ದಯಂ ಮಾನವರ್ಗಿಲ್ಲ (ನಂಬರ. ೩-೨೧). ೨. ಗರ್ವ ; ಅಹಂಕಾರ ; ದರ್ಪ. 
೩. [ಕಾವ್ಯಮಾ] ಲೋಕೋತ್ತರವಾದ ವಸ್ತುಗಳ ದರ್ಶನದಿಂದ ಹೃದಯ 
ದಲ್ಲಿ ಉಂಟಾಗುವ ವಿಕಾಸದ ಅನುಭವ ; ಅದ್ಭುತರಸದ ಸ್ಥಾಯಿಭಾವ : 
ರತಿ ಪರಿಹಾಸಂ . . . ವಿಸ್ಮಯಾಶಯತ್ವಪ್ರತಿನಿಯತ ಸ್ಥಾಯಿಭಾವಮಿವು ತಾಮಕ್ಕುಂ 
(ಕಾವ್ಮಾವ. ೭೯೪). [ಸಂ] 
ಎಸ್ಮಯಂಗೊಳ್‌, ವಿಸ್ಮಯಗೊಳ್‌ (ಕ್ರಿ). ಆಶ್ಚರ್ಯಗೊಳ್ಳು ; ಅಚ್ಚರಿಪಡು ; 
ಬೆರಗಾಗು : ಕ್ಷಣದೊಳಾ ಲಿಪಿಯಂ ಸಭೆ ಕೇಳ್ದು ವಿಸ್ಮಯಂಗೊಳಿೆ (ವೃಷವಿ. ೫-೨. . 
ಊರ್ಧ್ವಲೋಕವ ಪತ್ತಿಸುವ ಶೀಳ್ದಾರಿಗೆರಗದೆ ವಿಸ್ಮಯಂಗೊಳದೆ (ಗಗತಾ. ೧೬-೧೮). 
ವಿಸ್ಮಯಗೊಳ್‌ : ಮದನನೊ ನಳನೊ ನಳಕೂಬರ ಜಯಂತನೊ ಎನುತ 
ವಿಸ್ಮಯಗೊಂಡಳಾ ತರುಣಿ (ನಳಚ. ೩-೩೪). [ವಿಸ್ಮಯ 4* ಕೊಳ್‌) 
ವಿಸ್ಮಯಂಬಡು, ವಿಸ್ಮಯಪಡು, ವಿಸ್ಮಯಬಡು (ಕ್ರಿ). ಇವಿಸ್ಮಯಂಗೊಳ್‌ :: 
ಈ ನೆರೆದ ನೆರವಿ ವಿಸ್ಮಯಂಬಟ್ಟಿದೇನಂ ನೋಡಿದಪ್ಪುದು (ಆದಿಪು. ೪-೩ ವ) ; 
ಸೂರ್ಯಮಿತ್ರಂ ತನ್ನೊಳ್‌ ವಿಸ್ಮಯಂಬಟ್ಟು (ಸುಕುಮು. ೨-೪೮ ವು. ವಿಸ್ಮಯಪಡು : 
ಆ ದೃಶ್ಯವನ್ನು ಕಂಡು ಜನರೆಲ್ಲ ವಿಸ್ಮಯಪಟ್ಟರು (ರಡಿ). ವಿಸ್ಮಯಬಡು : 
ವಿಸ್ಮಯಬಟ್ಟುದೀ ಮೂಲೋಕವದುಭುತಶಿಶುಪರಾಕ್ರಮಕೆ (ನಿಭಾಗ. ೩-೨-೨೦). 
(ವಿಸ್ಮಯ + ಪಡು) 
ಎಸ್ಮಯಂಬಡೆ (ಕ್ರಿ). ಎ ವಿಸ್ಮಯಂಗೊಳ್‌ : ಎನ್ನ ಭುಜಾಗ್ರವಿಕ್ರಮಕೆ ಮೆಚ್ಚಿದೆ 
ನೀಂ ಭವದೀಯ ಸಾಹಸಕ್ಕಾನ್ನೆಟ್‌ ವಿಸ್ಮಯಂಬಡೆದೆಂ (ಶಬಶಂ. ೪-೮೬). 
(ವಿಸ್ಮಯ 4 ಪಡೆ] 
ವಿಸ್ಮಯಕಾರಿ (ನಾ). ಅಚ್ಚರಿಯನ್ನುಂಟು ಮಾಡುವಂಥದು ;ಆಶ್ಚರ್ಯದಾಯಕ 
ವಾದುದು : ಇದು ಅವನಿಗೆ ವಿಸ್ಮಯಕಾರಿಯಾಗಿ ಕಂಡಿತು (ಪುನರು. ೧೯೭). 
[ಸಂ. ವಿಸ್ಮಯಕಾರಿನ್‌] 
ವಿಸ್ಮಯಗೊಳ್‌ "ವಿಸ್ಮಯಂಗೊಳ್‌' ನೋ. 
ವಿಸ್ಮಯಪಡು "ವಿಸ್ಮಯಂಬಡು' ನೋ. 


ವಿಸ್ಮಯಪದ (ನಾ). ಆಶ್ಚರ್ಯವನ್ನುಂಟುಮಾಡುವ ವಿಷಯ : ಮೋಹನಮಂ 


ಪುಟ್ಟಿಸಿ ತನ್ನ ದಿಟ್ಟಿವೆಳಗಿಂ ನುಣ್ರಿಟ್ಟು ಕೊಟ್ಟಳ್‌ ಘನಸ್ತನಭಾರಾವನತಾಂಗಿ 
ವಿಸ್ಮಯಪದವ್ಮಾಹಾರಮಂ ಹಾರಮಂ (ಮಲ್ಲಿಪು 6-೧೧೮). [ಸಂ.] 


ವಿಸ್ಮಯಬಡು 


ವಿಸ್ಮಯಬಡು "ವಿಸ್ಮಯಂಬಡು' ನೋ. 
ವಿಸ್ಮಯಭರಿತ (ಗು). ೧. ಆಶ್ಚರ್ಯದಿಂದ ಕೂಡಿದ ; ಬೆರಗಿನಿಂದ ಕೂಡಿದ. 


(ನಾ). ೨. ಆಶ್ಚರ್ಯದಿಂದ ಕೂಡಿದವನು ; ಬೆರಗಾದವನು : ಚೌಡಪ್ಪ 


ವಿಸ್ಮಯಭರಿತರಾದರು (ಹಳ್ಳಹಾ. ೧೨೧). (ಸಂ.) 


ಎಸ್ಮಯವೊಂದು (ಕ್ರಿ). ವ ವಿಸ್ಮಯಂಗೊಳ್‌ : ಚೀಲಾಳನ ನುಡಿಗಳಿಗಮಂದ | 5 


ದೃಢಚಿತ್ತಕ್ಕೆ ವಿಸ್ಮಯವೊಂದಿ ನುತಿಸುವ ತಪಸಿಯೆಯ್ಲಿದನು (ಬಸಪ ೨೪-೧೫). 
(ವಿಸ್ಮಯ + ಪೊಂದು (ಆ ಪೊರ್ದು)] 

ಎಸ್ಮಯಾಕ್ರಾಂತ (ನಾ). ಸೋಜಿಗಗೊಂಡವನು ;ಆಶ್ಚರ್ಯಭರಿತನಾದವನು : 
ಪಂಚಾಶ್ಚರ್ಯಮೆತ್ತಂ ನೆಗಲ” ಶಿಬಿರದೊಳ್‌ ವಿಸ್ಮಯಾಕ್ರಾಂತನಿರ್ದಂ . . . ಸುಕವಿಜನ 
ಮನೋಮಾನಸೋತ್ತಂಸಹಂಸಂ (ಆದಿಪು. ೪-೯೮). [ಸಂ.) 

ವಿಸ್ಮಯಾವೃತ (ಗು). ಆಶ್ಚರ್ಯದಿಂದ ಕೂಡಿದ ; ಬೆರಗು ಆವರಿಸಿದ : 
ಸಂಭ್ರಮ ವಿಸ್ಮಯಾ(ವೃ)ತದಿಗಂತವಿಲೋಕವಿಕಾರವರ್ಜಿತಗತಿಕ್ರಮಮೊಪ್ಪೆ ವನಾಂತದಿಂ 
ಪ್ರತಿ ಬರುತ್ತಿರೆ ಕಂಡು (ಪುಷ್ಪಪು. ೧೩-೧೧೭). ([ಸಂ.) 

ವಿಸ್ಮರಣ (ನಾ). ನೆನಪಿಲ್ಲದಿರುವಿಕೆ ; ಮರವೆ ; ವಿಸ್ಮೃತಿ : ಅತಿಶಯತರಮೆನಿಪ 
ಗುಣವ್ರತದೊಳ್‌ ದಿಗ್ವಿರತಿಗಕ್ಕುಂ . . . ತಿರ್ಯಗ್ನ್ಮೃತಿಕ್ರಮಕ್ಷೇತ್ರವೃದ್ಧಿವಿಸ್ಮರಣಂಗಳ್‌ 
(ಸುಕುಮಾ. ೬- ೧೮). [ಸಂ.) 

ವಿಸ್ಮರಣೆ (ನಾ). ಎ ವಿಸ್ಮರಣ : ಉಪನಿಷತ್ತುಗಳ ಪ್ರಕಾರ ಆತ್ಮಸ್ತರೂಪದ 
ವಿಸ್ಮರಣೆಯೇ ಬಂಧನಕ್ಕೆ ಆಧಾರವಾಗಿರುತ್ತದೆ (ಶತ್ನಪ್ರಾ. ೬೪) ; ಅವನಿಗೆ ಸ್ಮರಣೆಯೆ 
ಮರಣವಾಗಿತ್ತು, ವಿಸ್ಮರಣೆಯೆ ಹರಣವಾಗಿತ್ತು (ಪುನರು. ೪೦). (ಸಂ. ವಿಸ್ಮರಣ) 

ಮ್ಮಿತ (ಗು). ೧. ಆಶ್ಚರ್ಯಗೊಂಡ ; ಸೋಜಿಗಪಟ್ಟ ; ಬೆರಗಾದ : 
ಆಗಳತ್ಕಂತ ವಿಸ್ಮಿತಸ್ಟಾಂತನಾಗಿ ಕಂಸಂ ನಿಜಾಂತಿಕದೊಳಿರ್ದ ಮಂತ್ರಿಗಳ್ಲಾ ವೃತ್ತಾಂತಮಂ 
ಪೇಟ್ಟುದುಂ (ಜಗವ. ೨-೪೪ ವು) ; ಶಿವಧರ್ಮಧರ್ಮೋತ್ತರಪ್ರಸಂಗಂಗಳಂ . . . 
ತೋಲ್‌ ಎಸ್ಮಿತನಾಗಿ ನಡೆತರುತಿರಲು (ನಂಬರ. ೯ - ೧೦೬). (ನಾ). ೨. ಗಾಬರಿ ; 
ದಿಗ್ಭೃಮೆ : ಸ್ಮಿಕವೆ ವಿಸ್ಮಿತವಾಯ್ತು ಅಸ್ಪರ್ಶಸ್ಪರ್ಶದಲಿ (ಅರಳು. ೪೪೫-೧೧). 
೩. ಸೋಜಿಗಗೊಂಡ ವ್ಯಕ್ತಿ : ಆಚಾರಿಯನ್ನು ನೋಡಿ ಬಸವಂತಿ ಒಂದಿಷ್ಟು 
ವಿಸ್ಮಿತಳೇ ಆದಳು (ಜಪತ. 1. ೧೬೮). ೪. [ನಾಟ್ಕ] ನೃತ್ಯದಲ್ಲಿ ನೋಟದ ಒಂದು 
ಭಂಗಿ ; ೫ “ಪ್ರೀತಿಯಿಂದ ಕೂಡಿ ಕಣ್ಣನ್ನು ತೆರೆದು ರೆಪ್ಪೆ ಬಡಿಯದೆ 
ಮೇಲ್ನೋಟದಿಂದ ದೃಷ್ಟಿಸಿ ನೋಡುವುದು'' (ಲಾಸ್ಮರಂ. ೨೩೬೮ ಗದ್ಮಾನುವಾದ) : 
ಮಿಜುಗುವ ಕಣ್ಣಿಂ ನಿಟ್ಟಿಸುವೆಆಕೆಯದುಂ ತಾನೆ ವಿಸ್ಮಿತಾಖ್ಯಮೆನಿಕ್ಕುಂ (ಲಾಸ್ಕರಂ. 
೩-೨೫). ೫. ನರ್ತನಮಾಡುವಲ್ಲಿ ಉಸಿರು ಬಿಡುವ ಒಂದು ಕ್ರಮ; ೫ 
""ಯತ್ನಪೂರ್ವಕ ಅನ್ಕಮನಸ್ಕನಾಗಿದ್ದು ಉಸಿರು ಬಿಡುವುದು'' (ಅಾಸ್ಕರಂ. 
೨೭೭ ಗದ್ಮಾನುವಾದ): ""ಸ್ವಸ್ಥ . . . ಉಲ್ಲಾಸಿತ, ವಿಮುಕ್ತ, ವಿಸ್ಮಿತ, ಸ್ಪಲಿತ, ಪ್ರಸೃತ -- 
ಈ ಒಂಬತ್ತೂ ಕೋಹಳನ ಮತದಂತೆ ಗಾಳಿಯ ಭೇದಂಗಳ್‌'' (ಲಾಸ್ಮರಂ. ೩- ೭೮ ವ). 

[ಸಂ.) 

ವಎಿಸ್ಮೃತ (ಗು). ಮರತ ;ನೆನಪಿಲ್ಲದ : ವಿಸ್ಫೃ(ಪಾಠಾಂ. ಸ್ಮಿ]ತಪಕ್ಷ ಪಾತನಮಪೂರ್ವಾ 
ಳೋಕನಾಕೌತುಕಾಕುಳಿತಾಂತಃಕರಣಂ ಸ್ವಕೀಯಭವನವ್ಕಾಪಾರಚಿಂತಾಂತರಂಗಳನೆಲ್ಲಂ 
ಮಡ್‌ದಿಂತು ಕೂಡಿ ನೆರೆದತ್ತೆತ್ತಂ ಪುರಸ್ತ್ರೀಜನಂ (ಅದಿಪು. ೪-೬೦). ಸಂ.) 

ವಿಸ್ಮತಿ (ನಾ). ಎ ವಿಸ್ಮರಣ : ವಿಸ್ಮೃತಿ ಜನಿಸುವುದು ಮೇಣವರಿಗೀ ಸಂಸಾರ 
ಧರ್ಮದಲಿ (ನಿಧಾಗ. ೩-೧೩-೧೩) ; ಹೆಸರಾಗದಿಹ ಜೀವಿ ಬಸವಳಿಸದಿರು ಮನದಿ 
ಎಸ್ಮೃತಿಯನಪ್ಪದೆ ಹೆಸರು ಕೊನೆಗೆ? (ಕಲ್ಲೋಲ. ೩೩-೮). (ಸಂ.] 

ವಿಸ್ಮೇರ (ಗು). ಆಶ್ಚರ್ಯಗೊಂಡ ; ಸೋಜಿಗಗೊಂಡ : ಧರಾಭಾರಾವಹಂ 
ಬಾಹುದಿವ್ಮಕರಿ ಶ್ರೀಕರಮಂ ಕರಂ ಜಲೌಯೆ ಚಂಚದ್ರಶ್ಮಿವಿಸ್ನೇರದೃಷ್ಟಿಕಲಾಪೇಕ್ಷಣ 
ಮಬ್ಬಮಂ ಪಳಿಯೆ (ರಾಜಶೇ ೩-೩). [ಸಂ.] 

ಎಸ್ರ (ನಾ). ಕೊಳೆತು ಕೆಟ್ಟವಾಸನೆ ಬರುವ ಮಾಂಸ 
ವಿಸ್ರಂಯೆಂಬುದು'' (ಹಲಾಯು. ೧೦೪-೯). (ಸಂ. 

ವಿಸ್ರಂಭ (ನಾ). ನಂಬುಗೆ ; ವಿಶ್ವಾಸ : ಉಚಿತಸೇವಾಜಾತಚಾತುರ್ಯದಿಂದೆ ಕರಂ 


: ““ನಾಜುವ ಮಾಂಸಂ 


೭೯೭೯ 


ವಿಹಂಗಮದೃಷ್ಟ 


ಚಿತ್ತಮನಪ್ಪುಗೆಯ್ದಖಳವಿಸ್ರಂಭಕ್ಕಮಾವಾಸಮಾಗಿ ಕುಮಾರಂಗೆ ಮಹಾಪ್ರಧಾನತನಯಂ 
ಮಿತ್ರತ್ವಮಂ ತಾಳ್ವಿದಂ (ಕಾದಂಪೂ. ೪೪೦). [ಸಂ.] 
ವಿಸ್ರಂಭದೋಹ (ನಾ). ವಿಶ್ವಾಸಘಾತ : ಅಪನಂಬಿಕೆ : ವಿಶ್ವಾಸದ್ರೋಹ : 
ವಿಟಜನಚತುಷ್ಟಥದೊಳ್‌ ಖಾಲುಂ ನೀರು(ಂ! ಬೆಗನಿದಂತಪ್ಪ ಕೆಳೆಯರಿರ್ದು ವಿಸ್ರಂಭ 
ದೋಷಪ್ರಸಕ್ತರಾದೆಡೆಯೊಳೊರ್ವನೊರ್ವಂಗೆ ಕೋಳ್ಗಗ್ಗಳಮಾದ ಮನೆಗಂ 
ತೋಳ್ಗಗಳಮಾಗ: ಬದ್ದೆಗಣ ಬೇಸತ್ತು (ಶಾಂತಿಪು ೮-೭೮ ವು. ಸಂ.) 
ಎಸ್ರಬ್ಧ (ನಾ). ತಾಳ್ಮೆಯುಳ್ಳವನು : ""ಎಸ್ರಬ್ಧ;, ಸ್ಥಿರಃ - ಈ ೨ ಹದುಳಿ(ಗ)ದಂ'' 
(ಹಲಾಯು. ೬೧-೨೧೫). [ಸಂ.] 
| ಎಸ್ರಸೆ (ನಾ). ೧. (ಮುಪ್ಪಿನಿಂದುಂಟಾಗುವ) ದುರ್ಬಲತೆ ; ಅಶಕ್ತತೆ ; 
ದೌರ್ಬಲ್ಯ : ರೂಪ ಸೌನ್ದ್ಹರ್ಮ ಯವ್ವನ ಶೃಂಗಾರ ಕಲೆಗಳೆಂಬ ಪಂಚಾಸವಗಳನ್ನು 
ನಿಮ್ಮ ವಿಸ್ರಸಾವೇಶದ ಅಂಗಜಾಗ್ನಿಯಿಂದ ಹದಗಾಸಿ (ಮಂತ್ರಶ. ೨೯-೧೭). ೨. ಮುಪ್ಪು ; 
ಮುದಿತನ : ""ಜರಾ, ವಿಸ್ರಸಾ - ಈ ೨ ಮುಪ್ಪು'' (ಹಲಾಯು. ೮೩-೩೪೯). 
[ಸಂ. ವಿಸ್ರಸಾ) 
ಎಸ್ರಸ್ತ (ಗು). ೧. ಕೆಳಗೆ ಬಿದ್ದ; ಉದುರಿದ. ೨. ಅಶಕ್ತವಾದ; ದುರ್ಬಲವಾದ : 
15 ವಿಸ್ರಸ್ತ ಬಹಳದೋಷತಮಿಸ್ರರಂ . . . ಮುನಿಪತಿಗಳಂ ಮನಂಬಿಡೆ ಕಂಡೆಂ 
(ಆದಿಪು೩-೩೬). (ಸಂ. 
ವಎಸ್ರಾವ (ಗು). ೧. ಹರಿಯುವ ; ಪ್ರವಹಿಸುವ. ೨. ಹನಿಯುವ ; ಒಸರುವ. (ಸಂ.) 
ವಸ್ಟರ (ಗು). ೧. ಹೊಂದಿಕೆಯಿಲ್ಲದ ; ಸಾಮರಸ್ಮವಿಲ್ಲದ. (ನಾ). 
೨. (ವ್ಮಾಕ। ಸ್ವರಾಕ್ಷರವಿಲ್ಲದುದು : ಧಾತುವಿನಂತ್ಕಾಕ್ತರಲೋಪಂ ಚರಮಂ 
ವಿಸ್ವರಮಾದ್ಕಂ ಹ್ರಸ್ಯಮಕ್ಕುಮಾಗೆಂಬುದಚೊಳ್‌ (ಶಮದ. ೨೪೩). (ಸಂ.] 
ಎಹಂಗ (ನಾ). ೧. ಪಕ್ಷಿ ; ಹಕ್ಕಿ : ಆ ಮಾತಂಗಂ ವಿಹಂಗಸಂಗತಪಂಜರಮಂ 
ವಿಡಿದು ನರೇಂದ್ರನಂ ದೇವ ಬಿನ್ನಪಮೆಂದಿಂತೆಂದಂ (ಕಾದಂಪೂ. ೫೩) ; ಬಂಧದಲ್ಲಿ 
ಬಿದ್ದ ವಿಹಂಗನಂತೆ ಇದಜ ದಂದುಗವ ನೋಡಲಾಟ್‌ (ಮೋಳಿಮಾ. ೧೫೬-೫೮೬). 
೨. ಮೋಡ ; ಮೇಘ : "ವಿಹಂಗಧ್ವಾನ ' ಪರಾ. (ಸಂ. 
ವಿಹಂಗಗಮನ (ನಾ). (ಗರುಡ)ಪಕ್ಷಿಯನ್ನು ವಾಹನವಾಗಿ ಉಳ್ಳವನು ; 
ಪಕ್ಷಿವಾಹನ ; ವಿಷ್ಣು : ಮಂಗಳಾಂಗ ಮಾತಂಗವರದ ವಿಹಂಗಗಮನ . . . 
ನಿನ್ನಯ . . . ಚರಣಂಗಳಬ್ದಕೆ ಭೃಂಗನಪ್ಪೆನೆಂತೊ (ವಿದಾಕೃ. ೪೭-೧). [ಸಂ.) 
ವಿಹಂಗಧ್ವಾನ (ನಾ). ಮೇಘಧ್ವನಿ ; ಗುಡುಗು : ಆನಕಧ್ವನಿ ವಿಹಂಗಧ್ವಾನಮಂ 
ಪೋಲೆ ವಿಭ್ರಮದಿಂ ಬಂದನದೊಂದು ನಂದನವನಂ ಬರ್ಪಂತೆ ಸಂಕ್ರಂದನಂ 
(ಪುಷ್ಪಪು. ೧೪-೪೫). (ಸಂ.] 
ವಿಹಂಗನಾಡಿ (ನಾ). ಶರೀರದ ಒಂದು ನಾಡಿಯ ಹೆಸರು : ಮಯೂರನಾಡಿ 
. . . ವಿಹಂಗನಾಡಿ . .. ಸಂತೋಷನಾಡಿ - ಇಂತೀ ನಾಡಿಗಳೊಳಗಾದ ಶರೀರದಲ್ಲಿ 
ತೋರುವ ನಾಡಿ ಜೀರ್ಣಪರ್ಣದಂತೆ (ಶರಚ. ೪೮೦). (ಸಂ) 
ವಿಹಂಗಪ (ನಾ). ಪಕ್ಷಿಗಳ ಒಡೆಯ ; ಗರುಡ : ತವೆ ಹರ್ಯಜೇಂದ್ರ 
೫ ಸುರದನುಜನರಫಣಿಮನು ಮುನಿ ವಿಹಂಗಪಾದ್ಮಖಿಲರೀಶಕಾರುಣ್ಯದಿಂದವೆ ಬಾಳ್ತರಿದು 
[ಸಂ.) 


10 


30 


ಶಾಸ್ತ್ರಸಿದ್ಧೆಂ (ಪದ್ಮರಾ. ೧೧-೧೫೯). 


| ನ ೧. ಹ ವಿಹಂಗ ೧ : ನಿನ್ನೆಯ ದೇಶಮೆತ್ತಣದು. . . ಮಅಸಲೆಂದು 


ವಿಹಂಗಮವೇಷಿಯಾದೆಯೋ (ಕಾದಂಪೂ. ೯೦) ;ವಿಹಂಗಮಗಳಿಂಚರಂ ತಂಗದಿರ ಬೆಂಗದಿರ 
ನುದಯಾಸ್ತಗಳ ಪೆಂಪು ಸರ್ವಮಂ ನಿನ್ನ ಅಂಗೋಪಾಂಗಮಂ ಸುತ್ತಿ ಮುತ್ತಿ ನೆಯ್ಮಲಿ 
(ಚತ್ರಾಂಗ. ೨೯-೮೦೬). ೨. ಸೂರ್ಯ ; ನೇಸರು : "ವಿಹಂಗಮಕುಲ' ಪರಾ.(ಸಂ.] 

ವಿಹಂಗಮಕುಲ (ನಾ). ಸೂರ್ಯವಂಶದವನು ; ರಾಮ : ನೆಗೆದನಂತುಟೆ 
ತಾನುಮಾ ವಿಹಂಗಮಕುಲಂ! (ಶ್ರೀರಾಮಾ. ೨೩೬-೨೦೯). ([ಸಂ.1 

ವಿಹಂಗಮದೃಷ್ಟಿ (ನಾ). ೧. ಪಕ್ಷಿಯು ಹಾರುವ ಎತ್ತರದಿಂದ ಕಾಣುವ 
ಭೂದೃಶ್ಶ, -- ನೋಟ. ೨. ಯಾವುದಾದರೊಂದು ವಿಷಯದ ಸ್ಥೂಲವಾದ 
ಹಾಗೂ ವಿಶಾಲದೃಷ್ಟಿಯ ಪರಿವೀಕ್ಷಣೆ : ಅವರ ಉಪನ್ಮಾಸವು ಕಾವ್ಮದ 
ವಸ್ತುವನ್ನು ಕುರಿತ ವಿಹಂಗಮದೃಷ್ಟಿಯಾಗಿತ್ತು (ರೂಢಿ). (ಸಂ. 


40 


45 


ವಿಹಂಗಮನೋಟ 


ವಿಹಂಗಮನೋಟ (ನಾ). ಇ ವಿಹಂಗಮದೃಷ್ಟಿ ೨ : ಭಾರತೀಯಸಂಸ್ಕೃತಿಯ 
ಬಹುಮುಖಗಳನ್ನು ವಿಹಂಗಮನೋಟದಲ್ಲಿಯಾದರೂ ತೋರಿಸಿರುವ ಗ್ರಂಥ ಕನ್ನಡ 
ದಲ್ಲಿ ಇದೊಂದೇ . . . ನಂದರೆ ಅತಿಶಯೋಕ್ತಿಯಲ್ಲ (ಭಾರದ. ೧ ಮುನ್ನುಡಿ). ' 

(ವಿಹಂಗಮ 4೬ ನೋಟ] 

ವಿಹಂಗರಾಜ (ನಾ). ಎ ವಿಹಂಗಪ : ಪೃಥ್ವಿಯಾಕಾಶದ ಮಧ್ಯದಲ್ಲಿ ಖೇಚರ 
ಮಂಡಲ ಆ ಮುಡಲದರಸು ವಿಹಣಗರಾಜ (6ಲ್ಮಾಶಾ. ೧೦೭-೧೧).  [ಸೆಂ.) 

ಎಹಂಗವಾಹನ (ನಾ). ವಿಹಂಗಗಮನ : ಮಂಗಳಾಂಗ ವಿಹಂಗನಾಹನ 
ರಂಗರಾಯನ ಸಖನ ಹೊಳೆವ ಹಯಂಗಳೆನೆ ರಂಗೇರಿದಾಲಿಗಳಿಂದ ದಿಟ್ಟಿಸಿದ 
(ಸುದಾಮ. ೫-೧೭). ([ಸಂ.) 

ವಿಹಂಗಾಧಿಪ (ನಾ). ಎ ವಿಹಂಗಪ :ವಿಶ್ವಜಗತ್‌ಕ್ಲೋಧಕರ ಸ್ವಭಾವಗತಿಯಿಂ ಬಂದಂ 

[ಸಂ.] 


ವಿಹಂಗಾಧಿಪಂ (ಜಗವಿ. ೧೩-೩೭). 


ವಿಹಂಗಿಕೆ (ನಾ). ಭಾರವನ್ನು ಹೊರುವ ಅಡ್ಡೆಕೋಲು ; ಕಾವಡಿಕೋಲು : 


`"ಭಾರಯಷ್ಟಿಃ, ವಿಹಂಗಿಕಾ -- ಈ ೨ ಕಾ(ಚಿ)ಸಿನ ಕಂಬಿ'' (ಹಲಾಯು. ೧೨೫-೭೬). 
[ಸಂ. ಎಹಂಗಿಕಾ) 

ವಿಹಗ (ನಾ). ಎ ವಿಹಂಗ ೧ : ಶುಕ ಶಾರಿಕಾದಿ ವಿಹಗಪ್ರಕರಂ ಮುಂ ಕೇಳ್ತ ವಚನಮಂ 
ನುಡಿವುದು (೯:ದಂಪೂ. ೬೪) ; ಗಗನಗಮನದ ನಿಖಳವಿಹಗಾಳಿಗಳು ಬೆಂದವು (ಕುವ್ಮಾಕ. 

[ಸಂ.) 

ವಿಹಗಪ (ನಾ). ಇ ವಿಹಂಗಪ : ಕವಚಧರಂ ಶೂರಂ. . . ವಿಹಗಪಾಸ್ಯಂ ನೃಯುಗ್ಮ 
ಮಧ್ಯತ್ತ್ಮಂಶಂ (ಜಾತತಿ. ೧೯-೮). [ಸಂ.] 

ವಿಹಗಯೋಗ (ನಾ). [ಜ್ಕೋತಿ] ಮೂವತ್ತೆರಡು ಯೋಗಗಳಲ್ಲಿ ಒಂದು ; ೫ 
ಏಳುಗ್ರಹಗಳೂ ದಶಮ ಚತುರ್ಥ ಕೇಂದ್ರಗಳಲ್ಲಿದ್ದರೆ ವಿಹಗಯೋಗ 
ವೆನಿಸುತ್ತದೆ : ಗ್ರಹಮೇಟುಂ ನಿಂದೊಡೆ ದಶಮ ಹಿಬುಕದೊಳ್‌ ವಿಹಗಯೋಗಮೆನಿಕುಂ 
(ಜಾತತಿ. ೧-೩). (ಸಂ. 

ವಿಹಗಸ್ಟನ (ನಾ). ಪಕ್ಷಿಯ ಧ್ವನಿ, - ಕೂಗು : ವಿಧವಿಧ ವಿಹಗಸ್ತನ. .. ಪವನ 
ದಂತೆ ಪಾವನ (ಸಖೀಗೀ. ೭೬-೨). [ಸಂ.] 

ವಿಹಗೇಂದ್ರ (ನಾ). = ವಿಹಂಗಪ : ಸಾವಿರೊಳ್ಳೆಗೆ' ಮಣಿವನೇ ವಿಹಗೇಂದ್ರನು 
(ಕುವ್ಕಾಸ. ೧೦-೫೪). [ಸಂ.] 

ವಿಹಗೇಂದ್ರವಾಹನ (ನಾ). ಎ ವಿಹಂಗಗಮನ : ವಿಹಗೇಂದ್ರವಾಹನಂ ಮಾಡ 
ವೇಳ್ಕೆಂದನುಗ್ರಹಿಸಿದಂ ಮಖಮಂ (ಜೈಮಿಭಾ. ೮-೪೪). [೫ಂ.) ` 

ವಿಹಟತ್ಮಿರೀಟ (ನಾ). ಪ್ರಕಾಶಮಾನವಾದ ಮಕುಟ : ವಿಭುಲೋಕಂ ಎಹಟಶ್ಶಿರೀಟ 
ಹತಿಯಿಂದತ್ತತ್ತ . . . ಎಂಬಿನಂ ರಂಜಿಪಾರಭಟೀವೃತ್ತಿಯೊಳುದ್ದತಾಭಿನಯದಿಂ 
ಕಣ್ಗೊಂಡನಾಖಂಡಳಂ (ಪುಷ್ಪಪು. ೧೨-೩೭). (ಸಂ.] 

ವಿಹರಣ (ನಾ). ೧. (ಸಂತೋಷವಾಗಿ ಕಾಲಕಳೆಯುತ್ತ) ಸುತ್ತಾಡುವುದು ; 
ತಿರುಗಾಡುವುದು : ಕುಸುಮಾಪಚಯವಿಹರಣಪರಿಶ್ರಾಂತಿವಿಪ್ಲವಪ್ಲವನಕೇಳೀ 
ದೋಹಳ ಸುರಕುಮಾರ ಪ್ರಕಾರಾನುಲಿಪ್ಮಮಾನ ಸರ್ವಾಂಗೀಣ ಚಂದನದ್ರವನಿವೇಶದಿಂ 
ಗಂಗಾಸಂಗಮಮಾದಂತೆಯುಂ ಎಸೆವುದು (ಚಂದ್ರಪು ೧-೮೫) ; ಲಹರಿ ಮಸಗಿದುದು 
-.. ಅಟ್ಟಹಾಸದ ರಹಣಿಗಳ ರಭಸದ ವಿಡಂಬದ ವಿಹರಣದಚಲದೃಷ್ಟಿಗಳ ಮಆೌಮಾನ 
ಹೊಳಹುಗಳ (ಕುವ್ಕಾಆ. ೧೯-೧೯). ೨. [ಜೈನ] ಐವತ್ತುಮೂರು ಗರ್ಭಾನ್ಹಯ 
ಕ್ರಿಯೆಗಳಲ್ಲಿ ಒಂದು ; ಧರ್ಮೋಪದೇಶನಿಮಿತ್ತವಾಗಿ, ಧರ್ಮಚಕ್ರವನ್ನು 
ಮುಂದಿಟ್ಟುಕೊಂಡು ಭೂಮಂಡಲದಲ್ಲಿ ವಿಹರಿಸುವುದು : ಜಿನೇಂದ್ರನ 
ವಿಹರಣಪೂರ್ವರಂಗಮೇನೊಪ್ಪಿದುದೋ (ಶಾಂತಿಪು ೧೨-೧೭) ; ಸಮ್ಮೇದಗಿರಿಯೊಳೊಂದು 
ತಿಂಗಳ್ಳಿಹರಣಮುಳಿದು ಸಹಸ್ರಮುನಿಸಹಿತಂ . . . ಮುನಿ ಸುವ್ರತಭಟ್ಟಾರಕರ್‌ ಮುಕ್ತಿಗೆ 
ಸಂದರ್‌ (ಚಾವೂಪು. ೨೭೮). [ಸಂ.] 

ವಿಹರಣಕಾಲ (ನಾ). [ಜೈನ] ಧರ್ಮೊೋಪದೇಶನಿಮಿತ್ತವಾಗಿ ವಿಹಾರಕ್ರಿಯೆ 
ಯನ್ನು ಕೈಗೊಳ್ಳುವ ಸಮಯ : ವಿಹರಣಕಾಲಮಿನ್ನೆನಗೆ ಬಂದುದಿದೆಂದು ಜಿನಂ 
ಜನಸ್ತುತಂ ವಿಹರಿಸಲುದ್ಯಮಂಗೆಯಲೊಡಂ (ಶಾಂತಿಪು. ೧೨-೧೩). (ಸಂ.] 


೨೫-೪). 


೭೯೮೦ 


ವಿಹಾರ 


ವಿಹರಣಕ್ರಮ (ನಾ). [ಜೈನ] ಧರ್ಮೊಪದೇಶನಿಮಿತ್ತವಾಗಿ ಕೈಗೊಳ್ಳುವ 

ವಿಹಾರಕ್ರಿಯೆಯ ರೀತಿ, -- ನಿಯಮ : ಗ್ರಾಮ ನಗರ . . . ಸಂವಾಹಗಳೊಳ್‌ 

;  ವಿಹಾರಿಸುತ್ತುಂ ವಿಹರಣಕ್ರಮದಿಂ ವತ್ಯವಿಷಯದ ಕೌಶಂಬೀನಗರಕ್ಕೆ ವಂದು 
| (ಸಂ. 

ಎಹರಣವಿಧಿ (ನಾ). ಎ ವಿಹರಣಕ್ರಮ : ಒಂದು ತಿಂಗಳ ವಿಹರಣಎಿಧಿಯಂ ಮಾಣ್ವು 

ಸಾಓಿರ್ವರ್ಮಾನಿವರರೊಡನೆ ಸಮ್ಮೇದ ಪರ್ವತದೊಳ್‌ 


|} ಸುಕುಮಾ ಇಡುವ), 
|೨| 
ಹೋಕ್ಷೇಕ್ತ್ರೀರಿಂ 
ಶಂಭವನಾಧಂ ಕೈಕೊಂಡಂ (ಚಾವುಂಪು ೯೯) ; ಕೃತಸಕಳಮೇದಿನೀವಿಹರಣನೊಂದು 
ತಿಂಗಳ್‌ ವಿಹರಣವಿಧಿಯಂ ಮಾಣ್ಣು ಬಂದು (ಅಜಪು ೮-೨೮ ವ). [ಸಂ.) 
ಎಹರಿಸು (ಕ್ರಿ). ೧. (ಸಂತೋಷವಾಗಿ ಕಾಲ ಕಳೆಯುತ್ತ) ಸುತ್ತಾಡು ; 
ತಿರುಗಾಡು : ದಕ್ಷಿಣಸಮುದ್ರದ ತಡಿವಿಡಿದು ಬಂದು ರಾಮಚಂದ್ರಂ ವಿಹರಿಸಿದೆಡೆಗಳಂ 
ನೋಡಿ (ಪಂಪಭಾ ೪-೧೮ವ) ; ಲೀಲಾವನದೊಳೆ ವಿಹರಿಪ. .. ಲೀಲಾಂದೋಳಮನೇಟುವ 
ಲೀಲಾಕೇಳಿಗಳೆ ವಿಲಾಸಕೇಳಿಗಳ್‌ ನೃಪಸತಿಯಾ (ಅಜಪು ೩-೯) ; ಎವಿಧಚಿತ್ರಕಲಾಪ 
ಕೇಳೀಭವನವೀಧಿಗಳೊಳಗೆ ವಿಹರಿಸಿದನು ವಿನೋದದಲಿ (ತೊರರಾ. ೨-೭-೨). 
೨. [ಜೈನ] ಧರ್ಮೋಪದೇಶನಿಮಿತ್ತವಾಗಿ ವಿಹಾರಕ್ರಿಯೆಯನ್ನು ಕೈಗೊಳ್ಳು : 
ಭಟ್ಟಾರಕರ್‌ . . . ಚತುರ್ವಿಧದೇವನಿಕಾಯಮುಂ ಪಕ್ಷಿ ಚತುಃಪದ ಸರೀಸೃಪಾದಿ 
ತಿರ್ಯಗ್ಹಾತಿಗಳುಂಬೆರಸು ಧರ್ಮಕ್ಷೇತ್ರದೊಳು ವಿಹರಿಸಿ (ಚಾವುಪು. ೮೨). 
(ವಿಹರಣ + -ಇಸ್ಸು] 
ವಿಹಸಿತ (ನಾ). ಮುಗುಳ್ನಗೆ : ಮಧ್ಯಮಪ್ರಕೃತಿಯವರಲ್ಲಿ ವಿಹಸಿತ ಉಪಹಸಿತಗಳೂ 
. . * ಗೋಚರಿಸುತ್ತವೆ (ಭಾರಮಾ. ೪೦೩). (ಸಂ.) 
20| ವಿಹಸ್ತ (ಗು). ೧. ಕೈಯಿಲ್ಲದ. ೨. ದಿಗ್ಬೃಮೆಗೊಂಡ ; ಗಾಬರಿಗೊಂಡ. 
(ನಾ). ೩. ವ್ಯಾಕುಲಗೊಂಡವನು ; ಕಳವಳಪಡುತ್ತಿರುವವನು : ""ವಿಹಸ್ತಂ 
ವ್ಯಾಕುಳಂ ಕಳವಳಿಗನೆನಿಕ್ಕು'' (ಮಂಗರಾ. ೭೧-೧೮) ; (ಸೆಂ.] 
ಎಹಾಪಿತ (ಗು). ೧. ಬಿಟ್ಟುಕೊಟ್ಟ ; ತ್ಯಜಿಸಿದ. ೨. ದಾನಮಾಡಿದ ; ಕೊಟ್ಟ. 
(ನಾ). ೩. ದಾನ ; ಕೊಡುಗೆ. (ಸಂ. 
25| ವಿಹಾಯ (ನಾ). ೧. ಆಕಾಶ ; ಗಗನ : ""ವಎಿಹಾಯಃ . . . ವಿಹಾಯಸಃ;, ಗಗನಂ, 
ದ್ಕುಃ -- ಈ ೧೫ ಆಕಾಶಂ'' (ಹಲಾಯು. ೨೨-೧೩೬). ೨. ಪಕ್ಷಿ ; ಹಕ್ಕಿ : ""ಪತತ್‌, 
ಪತಂಗಃ . .. ವಿಹಾಯ, ವಿಹಗಃ . . . ದ್ವಿಜಃ - ಈ ೨೬ ಹಕ್ಕಿ'' (ಹಲಾಯು. ೪೦-೮೪). 


| [ಸಂ. ವಿಹಾಯಸ್‌] 


10 


ವಿಹಾಯನ (ನಾ). ಕೊಡುವುದು ; ನೀಡುವುದು : ""ವಿಶ್ರಾಣನಂ, ವಿಹಾಯನಂ 
» - . ದಾನಂ - ಈ ೧೦ ಕುಡುವುದು'' (ಹಲಾಯು. ೬೯-೨೬೫). [ಸಂ.) 

ವಿಹಾಯಸ (ನಾ). ೧. ವ ವಿಹಾಯ ೧ : ವಿಹಾಯ ಕಾಕೋಕಗಳು ನಿಲದೆ 
ವಿಹಾಯಸದಿ ತಿರುಗುವುದು (ಕರ್ಣಾಕೃ. ೮-೫). ೨. ವ ವಿಹಾಯ ೨ : “ಶಕುನಿ 
ವಿಹಗಂ . . . ವಿಹಾಯಸಂ . . . ಶಕುಂತಿಯೆನೆ ಪಕ್ಷಿ'' (ಮಂಗರಾ. ೫೦-೧). (ಸಂ.] 

ವಿಹಾಯೋಗತಿ (ನಾ). [ಜೈನ] ನಾಮಕರ್ಮಗಳಲ್ಲಿ ಒಂದು ; "ಆಕಾಶದಲ್ಲಿ 
ಗಮನಮಾಡುವ ಶಕ್ತಿ'' (ಜೈನಕೋ. ೨೩೫) : ಆಗುರು ಲಘುಚತುಷ್ಕ ವಿಹಾಯೋಗತಿ 
ದ್ವಿಕಸ್ಮಿರಾಸ್ಥಿರ . . . ನೀಚೈರ್ಗೋತ್ರಗಳೆಂಬ ದ್ವಿಸಪ್ತತಿ ಪ್ರಕೃತಿಗಳಂ ನಿರವಶೇಷಂ ಕಿಡಿಸಿ 
(ಆದಿಪು. ೧೬.-೪೯ ವ). (ಸಂ.) 

ವಿಹಾರ (ನಾ). ೧. (ಸಂತೋಷವಾಗಿ ಕಾಲ ಕಳೆಯುತ್ತಾ) ಸುತ್ತಾಡುವುದು ; 
ತಿರುಗಾಡುವುದು : ವಿಹಾರಾನುಕೂಲಗಳು ಈ ಯೋಜನೆಯಲ್ಲಿ ಸೇರಿವೆ 
(ಅನಾ ೪೦೧). ೨. ಬೌದ್ಧ ಅಥವಾ ಜೈನ ಭಿಕ್ಷುಗಳ ವಾಸಸ್ಥಾನ ; ಚೈತ್ಯಾಲಯ: 
ವಿಶಾಖಾ ಸುಪ್ರಿಯೆ ಎಂಬುವಳೊಡನೆ ಎಹಾರದ ಒಳಗಡೆ ತಿರುಗಾಡಿದಳು 
(ಹತ್ತುವು. ೪೮) ; ವಿಹಾರಗಳು ಭಿಕ್ಷುಗಳು ವಾಸಮಾಡುವ ಸ್ವಳಗಳು (ಮೈವಾಸ್ತು. ೨೪). 
೩. ರಾಜನು ವಾಸಿಸುವ ಮನೆ ; ಅರಮನೆ : ಮಹಾರಾಜ ಎರೆಯಂಗರ ಕಾಲದಲ್ಲಿ 
ಮಹಾದೇವಿ ಅಕ್ಕನವರಿಗ್‌ಗಿಯೇ ಕಟ್ಟಿಸಿದ ಭವ್ಯವಿಹಾರವದು (ಶಾಂತಲಾ. ೫೮). 
೪. [ಜೈನ] ಐವತ್ತುಮೂರು ಗರ್ಭಾನ್ವಯಕ್ರಿಯೆಗಳಲ್ಲಿ ಒಂದು; 
ಧರ್ಮೋಪದೇಶನಿಮಿತ್ತವಾಗಿ ಧರ್ಮಚಕ್ರವನ್ನು ಮುಂದಿಟ್ಟುಕೊಂಡು 


30 


35 


45 


ವಿಹಾರವನ 


ಭೂಮಂಡಲದಲ್ಲಿ ಸಂಚರಿಸುವುದು : ದಾನ ಪ್ರೀತಿ. . . ವಿಹಾರ ಯೋಗ ತ್ಕಾಗ 
ನಿರ್ವೃತಿಯೆಂಬಯ್ವ್ಚತ್ತುಮೂಜು ಗರ್ಭಾದಿ ನಿರ್ವಾಣಪರ್ಯಂತಂಗಳಪ್ಪ 
ಗರ್ಭಾನ್ವಯಕ್ರಿಯೆಗಳುಂ (ಆದಿಪು ೧೫-೧೫ ವ) ; ಯೋಗಸನ್ನಹಮುಂ ಅರ್ಹತ್ವಮುಂ 
ತದ್ವಿಹಾರಮುಂ, . . ಅಪ್ಪಯ್ವತ್ತುಮೂಜುಗರ್ಭಾನ್ವಯಕ್ರಿಯೆಯೊಳ್‌ (ಚಾವಂವು. ೨೧೨). 
“ದೀಕ್ಷೆ' ಪರಾ. [ಸಂ] 

ಎಹಾರವನ (ನಾ). (ಸಂತೋಷವಾಗಿ ಕಾಲ ಕಳೆಯುತ್ತ) ಸುತ್ತಾಡುವ ಸ್ಥಳ ; 
ತಿರುಗಾಡುವ ಜಾಗ : ಖೂಳರಿಗೆ ತಾ ಜನ್ಮಭೂಮಿ . . . ವಿಕಾಲಗಳಿಗೆ ವಿಹಾರವನ 
೬ ೬. ಠಕ್ಕಿನ ಶೌಳಿಕಾಜರು ಮಾದ್ರದವರು (ಕುವ್ಮಾಕ. ೯-೨೦) ; ವಿಹಾರವನವೊಂದರಲ್ಲಿ 
ಒಬ್ಬ ಸೈನಿಕ, ಒಬ್ಬ ವರ್ತಕ, ಒಬ್ಬ ಕವಿ ಕುಳಿತಿರುವಾಗ (ಶಿಕ್ಷದ. ೪೮೦). (ಸಂ. 

ವಿಹಾರಿ (ನಾ). ವಿನೋದದಿಂದ ಸಂಚರಿಸುವವನು, -- ವಿಹಾರ ಮಾಡುವ 
ವನು : ಲಲಿತಕಾಂತಿಯೊಳಖಿಳತಾರಾವಳಿಗಳಮಲಗ್ರಹವಿರಲ: ತೊಳತೊಳಗಿ 
ಮೆಆ್‌ದನು ವಿಶ್ವರೂಪವಿಹಾರಿ ಮುರವೈರಿ (ಕುಮ್ಮಾಉ. ೧ - ; ಶೈಲಕಾನನ 
ಮನೋಹರತೆಯಂ ಸವಿಯುತಲೆವ ವಿಪಿನವಿಹಾರಿ (ಶ್ರೀರಾಮಾ. ೧೧೮-೧೭೩). 

[ಸಂ. ವಿಹಾರಿನ್‌) 

ಎಹಾರಿಣಿ (ನಾ). ೧. ವಿಹಾರ ಮಾಡುವವಳು. ೨. ಸ್ವೇಚ್ಛಾಚಾರಿಣಿ ; 
ಸ್ವೈರಿಣಿ : '"ಎಹಾರಿಣಿ - ಪಾಣ್ಟೆ'' (ಕಾಶಕ್ಕ. ೧೫೬). (ಸಂ. ವಿಹಾರಿಣೀ] 

ಎಹಾರಿಸು (ಕ್ರಿ). ೧. ವ ವಿಹರಿಸು ೧ : ದೇವಕೀನಂದನಂ ಮಾಲೆಗಾಟಗೇರಿಯೊಳ್‌ 
ವಿಹಾರಿಸುತ್ತುಂ ಬರ್ಪಲ್ಲಿ (ಜಗವ. ೬-೧೧ ವು. ೨. ವ ವಿಹರಿಸು ೨ : ಭದ್ರಬಾಹು 
`ಭಟ್ಟಾರರ್‌ . . . ಗ್ರಾಮನಗರಖೇಡಖರ್ವಡಮಡಂಬಪಟ್ಟಣದ್ರೋಣಾಮುಖಂಗಳಂ 
ಎಹಾರಿಸುತ್ತಿರ್ಪ್ವನ್ನೆಗಂ (ವಡ್ಡಾರಾ. ೭೫-೪) ; ಇತ್ತ ವೃಷಭನಾಥನುಂ ಆರ್ಯಕ್ಷೇತ್ರಂಗಳಂ 
ವಿಹಾರಿಸಿ. . . ಕೈಳಾಸಕ್ಕೆ ವಂದು ಸಿದ್ಧಶಿಖರತಳದೊಳು ಪೌಷ್ಯಮಾಸದ ಪುಣ್ಣಮಿಯೊಳು 
ಅಪಗತವಿಷಾರಣನಾಗಿರ್ದಂ (ಚಾವೂಪು. ೮೬). [ವಿಹಾರ *- - ಇಸು) 

ವಿಹಿತ (ಗು). ೧. ಇಟ್ಟ ; ಇರಿಸಿದ. ೨. ಯೋಗ್ಯವಾದ ; ಸೂಕ್ತವಾದ : 
ಕುಲವಿಹಿತ ಚೌಲೋಪನಯನವನಿಬ್ಬರಿಗೆ ರಚಿಸಿ ಸೋಮವಂಶದ ಬೆಳವಿಗೆಯನೇ 
ಮಾಡಿ ಕೊಂಡಾಡಿದನು ಕಲಿಭೀಷ್ಮ (ಕುವ್ಮಾಳ. ೩-೧೧). ೩. ಕೂಡಿಸಿದ ; ಹೊಂದಿಸಿದ : 
ಪಿರಿದುಂ ಚತುರ್ಥ ಸಂಸ್ಕೃತ ಪುರುಷಸ್ತ್ರೀವಿಷಯವಿಹಿತಬಹುವಚನದೊಳೊಂದಿರೆ 
ಶಿಥಿಲವೃತ್ತಿ ತಾನುಚ್ಚರಿಪರ್ಗೆ ಯಥೇಷ್ಟಂ (ಶಮದ. ೧೧೫). (ನಾ). ೪. ಯೋಗ್ಯ 
ವಾದುದು ; ಔಚಿತ್ಮಪೂರ್ಣವಾದುದು : ಸಹನೆ ಸಮರಸಭಾವವಂತಃಪರೀಕ್ಷೆ 
ಗಳು ವಿಹಿತವಾತ್ಮದ ಹಿತಕೆ (ಮಂಕುಕ. ೭೪೨) ; ಪೂರ್ವಸಿದ್ಧತೆ ಇಲ್ಲದೆ ತರಗತಿಗೆ 
ಬರುವುದು ಯಾರಿಗೂ ಎಂದಿಗೂ ವಿಹಿತವಲ್ಲ (ಶಿಕ್ಷದ. ೨೬೨). (ಸಂ.] 

ವಿಹಿತಕರ್ಮ (ನಾ). ಯೋಗ್ಯವಾದ ಕಾರ್ಯ ; ಸೂಕ್ತಕೆಲಸ : ಲೋಕ 
ನಮ್ಮನುದಾಹರಿಸುವುದು ಕಾಕನೇ ಬಳಸುವುದು ದುರ್ಯಶವೇಕೆ ನಿಮಗಿದು ವಿಹಿತ 
ಕರ್ಮ ಶ್ರುತಿಪರಿತ್ಕಾಗ (ಕುವ್ಕಾದ್ರೋ. ೧೮-೫೬) ; ಕರ್ಮವನ್ನು ಮಾಡುವುದು ಅನಿವಾರ್ಯವೇ 
ಆದುದರಿಂದ ವಿಹಿತಕರ್ಮವನ್ನೇ ಮಾಡುವುದು ಯುಕ್ತವು (ಆರ್ಯಧ. ೪೧). 

(ಸಂ. ವಿಹಿತಕರ್ಮನ್‌] 

ವಿಹಿತಗುರು (ನಾ). ಯೋಗ್ಯನಾದ ಗುರು : ನಿಜಕ್ಕೆವಲ್ಕಪದವೀವನೆ ವಿಹಿತಗುರು 
ವಹನು (ಕೈವಲ್ಮ. ೧-೩) ; ಬೋಧಕಗುರು ವೇದಳಗುರು ನಿಷಿದ್ಧಗುರು ಕಾಮ್ಯಗುರು 
ಸೂಚಕಗುರು ವಾಚಕಗುರು ಕಾರಕಗುರು ವಿಹಿತಗುರುವೆಂದೆಂಟು ತೆಜನಾಗಿರ್ಪರವರಲ್ಲಿ 

. ಸಂಶಯನಿರಸನದ್ವಾರದಿಂ ನಿತ್ಮಮುಕ್ತಿಪ್ರದನೇ ವಿಹಿತಗುರುವಕ್ಕುಂ 

(ಎವೇಕ.೧೭).  (ಸಂ.] 

ಎಹಿತಾಂಗುಲಿ (ನಾ). ಕೂಡಿಸಿದ ಬೆರಳು : ಅಹಿತಶಿರವಿದಲಾಯೆನುತ 
ಗೃಹಮಹಿಳೆಯರು ವಿಹಿತಾಂಗುಲಿಯ ಸಂಪ್ರಹರಣದಿ ಪರಿಭವಿಸಿದರು ಘೊಳ್ಳೆನಲು 
ನಿಖಿಳಜನ (ಕುವ್ಮಾಅ. ೩೨-೪೧). [ಸಂ.) 

ವಿಹೀನ (ಗು). ೧. ತೊರೆದ ; ಬಿಟ್ಟ ; ತ್ಮಜಿಸಿದ ಇ ನಿಜವಾಹನವಿಹೀನವಿಸ್ಮಯ 


೭೩೯೮೧ 


20 


ಸ್ಮೇರವದನ ಸರಸಿರುಹ ದ್ವಾತ್ರಿಂಶನ್ನಾಕಾನೀಕಮುಂ ಕರಮೊಪ್ಪೆ (ಶಾಂತಿಪು: ೧೨-೧೯ ವ). |45 


೨. ಇಲ್ಲದ : ಸುಡು ತಾಂಬೂಲವಿಹೀನವಕ್ತವ (ಸೋಮೇಶ. ೨೧). [ಸಂ.] 


ಎಹ್ಟಲಿಸು 


ವಿಹೀನಕಟಿ (ನಾ). (ಆಲಂ) ಕೃಶವಾದ ನಡುವುಳ್ಳವನು : ವನಿತಾಪುತ್ರರತಂ 
» * * ವಿಹೀನಕಟಿ . . . ಮೃಗಪ್ರೋದ್ಬವಂ (ಜಾತತಿ. ೧೭-೧೦). [ಸಂ.] 

ವಿಹೃತ (ಗು). ೧. ಕಳೆದ ; ಇಲ್ಲವಾದ. ೨. ನಾಶಗೊಳಿಸಿದ ; ನಿವಾರಿಸಿದ : 
ಚಂದ್ರಿಕೋಪಮಕೃಪಾಸಾಂದ್ರೇಕ್ಷಣೇ ವಿಹೃತತಂದ್ರೆ ರಕ್ಷಿಸು (ಉದ್ಭದೇ. ೫-೪).(ನಾ). 
೩. (ನಾಟ್ಕ) ಹತ್ತು ಬಗೆಯ ಮಂಡಲಾಕೃತಿಯ ಭಂಗಿಗಳಲ್ಲಿ ಒಂದು : ಸಲೆ 
ಲಲಿತಸಂಚರಂ . . . ವಿಲಸದ್ವಿಹೃತಮಲಾತಂ ಲಲಿತಮಿವಾಕಾಶಮಂಡಲಂ ಪತ್ತೆನಿಕುಂ 
(ಲಾಸ್ಕರಂ. 6-೪). ೪. [ಕಾವ್ಯಮಾ] ಸ್ತ್ರೀಯ ಸ್ವಭಾವಸಿದ್ದವಾದ ಹತ್ತು 
ವಿಧವಾದ ಹಾವಭಾವಗಳಲ್ಲಿ ಒಂದು, - ದಶವಿಧ ಕೇಳೀಭಾವಗಳಲ್ಲಿ 
ಒಂದು : ಸತಿಗಾತ್ಮಕೇಳಿ ಮೊಟ್ಟಾಯಿತ ಬಿಬ್ಬೋಕಾಖ್ಯ್ಕಲಲಿತಲೀಲಾಕಿಲಕಿಂಚಿತ 
ವಿಚ್ಛಿತ್ತಿವಿಳಾಸವಿಷೃತವಿಭ್ರಮಕುಟ್ಟಮಿತಮೆನಲ್ಪತ್ತು ತೇಅಂ (ಶೃಂಗಾರ. ೨-೫೩) ;ಪರಮಪ್ರಿಯ 
ವಸ್ತುಗಳಂ ಪರಮಪ್ರಯುತಂಗಳಂ ಸಮಂತು ನಿಜಾಂತಃಕರಣದೊಳಣಮಲ್ಲೆಂಬಂತಿ 
ರುತಿರ್ಪ ಗಭೀರವೃತ್ತಿ ವಿಹೃತಮೆನಿಕ್ಕು೦ (ಶೃಂಗಾರ. ೨-೬೮). . [ಸಂ.) 

ಎಹೃತದೋಷ (ನಾ). ದೋಷರಹಿತನಾದವನು : ಬಹುಕರರಂಜಿತಂ ವಿಹೃತದೋಷ . 
ನನಾರತಮೆನ್ನ ಹೃತ್ಸರೋರುಹಕುಆ್‌ ತಾರಕಾರಿ ಮಿಗೆ ಮಾಡುಗೆ ಭವ್ಮತರ ಪ್ರಮೋದಮಂ 
(ರಾಜಶೇ. ೧-೮). (ಸಂ.] 

ವಿಹೃತಮದನ (ನಾ). ಕಾಮನನ್ನು ನಾಶಗೊಳಿಸಿದವನು ; ಮದನಹರ ;ಶಿವ : 
ವದನಪಂಚಕ ವಿಹೃತಮದನ . . . ಜಯತು ಶಾಂತಮಲ್ಲ (ವೀಶೃಪು. ೪-೧-೧). [ಸಂ.) 

ವಿಹೃತಿ (ನಾ). ಆಟ ; ವಿನೋದ ; ಕೇಳಿ : ಲಹರಿ ಮಸಗಿದುದತ್ತ ಕಾಂತಾಬಹಳ 
ಪಾರಾವಾರ ಹುಬ್ಬಿನ ವಿಷೃತಿಗಳ ತೆರೆಮಾಲೆಗಳ ಬೆಳುನಗೆಯ ಬುದುಬುದದ 
(ಕುವ್ಮಾಆ. ೧೫-೧೯). [ಸಂ.] 

ವಿಹೇಟನ (ನಾ). ತೊಂದರೆಪಡಿಸುವಿಕೆ ; ಗಾಸಿಗೊಳಿಸುವಿಕೆ : ತದುದೃಟ್ಟನ 
ದೋಷಖ್ಯಾಪನ ವಿಹೇ[ಪಾಠಾಂ. ನಿಪೇ, ನಿಹೇ]ಟನ (7)ಸ್ಥಾನಾವಮಾನ ಭರ್ತ್ತನ . , . 
ತೀರ್ಥಕರಾದಿಕ್ಟೇಪಾದಿ ತತ್ತೃಪಂಚಂಗಳ್‌ ನೀಚೈರ್ಗೊೋತ್ರಾಸ್ರವಕಾರಣಂ (ಶತ್ತ್ವಪ್ರ. ೨೬೭). 

[< ಸಂ. ವಿಹೇಠನ] 

ವಿಹ್ವಲ, ವಿಹ್ವಳ (ಗು). ೧. ವ್ಯಾಕುಲಗೊಂಡ ; ದುಃಖಿತ. ೨. ಗೊಂದಲದಲ್ಲಿ 
ಬಿದ್ದ ; ಗಾಬರಿಗೊಲಿಔ. (ನಾ). ೩. ಗೊಂದಲ ; ಗಾಬರಿ ; ದಿಗ್ಭ್ರಮೆ : 
ಬೆರಗು, ವಿಹ್ವಲ, ಉದ್ವೇಗಗಳು ತುಂಬಿದ ಮಾತುಗಳಿದ್ದವು! (ಸ್ಮಪ್ನಹೊ. ೨೬೬). 

೪. ಗಾಬರಿಗೊಂಡ ವ್ಯಕ್ತಿ ; ದಿಗ್ಬೃಮೆಗೊಂಡ ವ್ಯಕ್ತಿ : ಭೀತಪರಿಗ್ರಹಂ 
ಕೃಪಣನಾತ್ಮಬಲವ್ಮಸನಾತಿವಿಹ್ವಲಂ([ಪಾಠಾಂ. ವಿಗ್ರಹಂ] (ಪಂಚತಂ. ೨೨೧-೧೦) ; ಕೆಲಬರ್‌ 
ವಿಪರೀತತೆಯಿಂದಿಂತಜ್ಞಾನತ್ರಿತಯತಮೋವಿಕೃತಿಯಿಂದೆ ವಿಹ್ವಲರಪ್ಪರ್‌' (ಚಂದ್ರಪು . 
೨-೬೫). ವಿಹ್ವಳೆ : ೧. ಜನೆಕನತಿವಿಹ್ವಳಚಿತ್ತಂ ಶೋಕರಸಮನೊಳಕೊಂಡಿರ್ದಂ 
(ಪಂಠಾಮಾ. ೪-೨೪). ೨. ವಿಪ್ರವಂಶ ಶ್ರೀಗರ್ಭೋತ್ವನ್ನೆಯಂ ವಿಹ್ವಳವಿಷಯಲತಾಚ್ಛನ್ನೆಯಂ 
ಬೇಗಮೆಂದರ್‌ . .. ವರ್ಣಿನಾಥರ್‌ (ಸುಕುಮಾ, ೭-೪೮). ೩. "“ವಿಕ್ಷಬಃ, ವಿಷ್ವಳ: - ಈ 
೨ ವ್ಯಾಕುಳಂ'' (ಹಲಾಯು. ೬೪-೨೩೨), ೪. ಬಹ್ವಾರಂಭ ಪರಿಗ್ರಹ ವಿಹ್ವಳ 
[ಪಾತಾಂ. ಲ]ನಿಂದ್ರಿಯಸುಖಾರ್ಥಿ . . ಮಜುಗದೇಂ ಸುಖಂಬಡೆದಪನೇ 
(ಆದಿಪು. ೩- ೬೮) ; ಸಂಜನಿತಭವಬದ್ಧರೋಷಂ ತನಯನನೆಟೆದುಯ್ದನೆಂದು 
ವಿಹೃಳನಾದಂ (ಚಂದ್ರಪು ೫-೮). ([ಸಂ.) 

ವಿಹ್ವಲಿತ, ವಿಹ್ವಳಿತ (ಗು). ೧. ವ್ಯಾಕುಲಗೊಂಡ ; ದುಃಖಿತನಾದ : ಬಹಳ 
ನಿದ್ರಾವ್ಮಸನ ವಿಹ್ವಲಿತಾಂತರಂಗರು ಮೆಯ್ಕನೊಲೆದೊಲೆದು ಉಸುರ ಸಂಪದನಾಡಿಯವ 
ಗಾಹಿಸಲು ಕೊಟ್‌ದರು ಗುಜುಕಿಡುತ ತಲೆಮುಸುಕಿನಲಿ (ಕುವ್ಕಾವ. ೮-೮). (ನಾ). 

೨. ದುಃಖಗೊಂಡವ್ಮಕ್ತಿ ; ಚಿಂತಾಕ್ರಾಂತ : ವೈಶಂಪಾಯನ ವಿಯೋಗದಿಂ 

ವಿಹ್ವಲಿತ (ಪಾಕಾಂ. ಲಿತೆಯ] ರಾದ ಮನೋರಮೆಯುಮಂ ಶುಕನಾಸನುಮಂ ನಾವೀಗಳಾವ 

ತೆಅದಿಂ ಸಂತೈಸಲ್ವೇಟ್ಟುದು (ಕಾದಂಉ. ೬೭೬). ವಿಹ್ವಳಿತ : ೧. ಅಲಘುತರ ಪರಿವೇದನಾ 

ವಿಹ್ವಳಿತ ಕಂಠಗತಾತ್ಮನೂರ್ಧ್ಯಸ್ಪಲಿತ ದೀರ್ಫ್ಥಶ್ವಾಸನಿಕನು ಕೌರವರ ರಾಯ 

(ಕುಮ್ಮಾಗ ೧೦-೨). [ಸಂ.) 


ವಿಹ್ವಲಿಸು (ಕ್ರಿ). ೧. ದುಃಖಿಸು ; ವ್ಯಾಕುಲಪಡು : ನಾನಾ ದುರಂತಮಂ 


ವಿಹ್ವಲೆ 


ನೆನೆನೆನೆದು ವಿಷ್ಟಲಿಸಿದುದು ಮನಂ (ಶ್ರೀರಾಮಾ. ೨೩೬೮-೨೮೧). ೨. ನೋಯಿಸು ; 
ಸಂಕಟಗೊಳಿಸು ವಿಷಯೇಂದ್ರಿಯಂ ವಿಹ್ವಲಿಸಲಿಂ ಮನಂಗೊಳಿಸುಗುಮೆ 
ಕಡಲಡವಿ ಬಾನ್‌ ಬಯಲ್‌ ನಿರತೆ? (ಶ್ರೀರಾಮಾ. ೨೧೮-೧೮೯). 

[ವಿಹ್ವಲ 4 -ಇಸು) 


ವಿಹ್ವಲೆ, ವಿಹ್ವಳೆ (ನಾ). ವ್ಯಾಕುಲಗೊಂಡವಳು ; ದುಃಖಿತೆ : ಪರಮಪಾಲಕನೀನೆ | 


ಗತ್ಮಂತರದ ವಿಹ್ವಲೆ ತಾನಲಾ . . . ಎಂದೊಜಲಿದಳು ತರಳಾಕ್ಷಿ (ಕುವ್ಮಾಸ. ೧೪-೧೨೫) ; 
ಕಡುದುಷ್ಟೆ ಕಲಹಾರ್ಥಿ ವಿರಸೆ ಪರವಶೆ ಪಾದರಿ ವಿಫಲೆ ವಿಹ್ಟಲೆ ವಿಷಮೆ ವಿರಹಿ 
ವಿಪರೀತೆ . . . ಎನಿಪ ವನಿತೆಯರ ನಿಜಕೆ ನಿಲಿಸಿ ನಿಶ್ಚೆಸಿದೊಡೆ ಬಳಿಕ ಬಳಲಿಕೆ ಬಾರದೆ 
(ಜೈಮಿಭಾ. ೫-೬೧). ವಿಹ್ವಳೆ : ಯತುಸಮಯಮೆನಗಿದಸ್ಪೃಶ್ಯತೆಯ ಸಮನಿಸಲೆ 
ಹೇತುವಾದತ್ತಾದಂ ಸುತಹೇತುವಾದುದಿಲ್ಲೆಂದು ತನೂದರಿ ನೆನೆದು ನೆನೆದು 
ವಿಷ್ವಳೆಯಾದಳ್‌ (ಮಲ್ಲಿಪು ೩-೧೦೯) ; ಅಳಲ್ದರ್‌ ಕಲಟಲ್ಲರ್‌ ಪುರುಡಿಂ .. 
ನೃಪಶುದ್ದಾಂತಕಾಂತಾ ಜನಂಗಳ್‌ ಅಂತು ವಿಹ್ಟಳೆಯರಾಗಿ (ಪುಷ್ಪಪು. ೧೩-೯೨ ವ). 
[ಸಂ. ವಿಹ್ವಲಾ] 

ವಿಹ್ವಳ "ವಿಹ್ವಲ' ನೋ. 

ವಿಹ್ವಳತೆ "ವಿಹ್ವಲತೆ' ನೋ. 

ವಿಹ್ವಳಿತ "ವಿಹ್ವಲಿತ' ನೋ. 

ವಿಹ್ವಳೆ "ವಿಹ್ವಲೆ' ನೋ. 

ವಿಳಂಗ (ನಾ). ಒಂದು ಕ್ರಿಮಿನಾಶಕವಾದ ಔಷಧೀಸಸ್ಮ ; ವಿಡಂಗ : 
ಬೃಹತೀತ(ಫ)ಳ ಕ್ಲಾರವಾರಿಯೊಳ್‌ ಪುದಿದುಕೊಂಡು ಧೂಪಿಸಿ ವಿಳಂಗದಿಂ . . . 
ಶುಭಲಗ್ನಮೊಂದಿ ಬರೆ ಕುಟಿಯೊಳ್‌ ಬಿತ್ತುವುದು (ಲೋಕೋಪ. ೬-೬). 

ಎಳಂಗಾದಿ ಫೃತ ಎ ವಿಳಂಗ ಮೊದಲಾದ ಔಷಧದ್ರವ್ಯ್ಮಗಳನ್ನು ಸೇರಿಸಿ 

ಮಾಡಿದ ಲೇಹ್ಮ : ವಿಳಂಗಾದಿ ಫೃತ - ವಾಯುವಿಳಂಗ, ಸುವರ್ಚಲವಣ . . . 
ಪ್ರಾತಃಕಾಲದಲ್ಲಿ ಸೇವಿಸೆ ಹಳೆಯ ಜ್ವರ, ಶ್ಲೇಷ್ಮಜ್ವರ, ಜೀರ್ಣಜ್ವರ ಸಹ ಮಾಣ್ಣುಂ 
(ಸಕವೈ. ೧೨೫). [ಆ ಸಂ. ವಿಡಂಗ) 

ವಿಳಂದ (ನಾ). ಒಂದು ಸ್ಥಳದ ಹೆಸರು : ಪಲ್ಲವೇನ್ಹನ್ನರಪತಿಮಜಯದ್ಕೋ 
ವಿಳನ್ನಾಭಿಧಾನೇ ರಾಜಾ(ಃ) ಶ್ರೀವಲ್ಲಭಾಕ್ಕಸ್ಸಮರಶತಜಯಾವಾಪ್ತ ಲಕ್ಷ್ಮೀವಿಲಾಸಃ 
(ಮೈಲರಿ. ೧೯೪೨, ೭೫-೨೮ ; 819). [7] 

ವಿಳಂಬ "ವಿಲಂಬ' ನೋ. 

ವಿಳಂಬಿ "ವಿಲಂಬಿ' ನೋ. 

ವಿಳಂಬಿಕ (ನಾ). (ಅಜೀರ್ಣತೆಯಿಂದ ಉಂಟಾಗುವ) ಮಲಬದ್ಧತೆ : ಇದರಲ್ಲಿ 
ವಿಷೂಚಿಕವೆಂದು ಆಲಸಿಕವೆಂದು ಅಜೀರ್ಣಕವೆಂದು ವಿಳಂಬಿಕವೆಂದು ಸಶೇಷವೆಂದು 
ವಿಷೂಚಿಕಾರೋಗಮೈದು ತೆರನಾಗಿರ್ಪದು (ಸಕವೈೆ. ೩೫೭). [ಸಂ. ವಿಲಂಬಿಕಾ) 

ವಿಳಂಬಿತ "ವಿಲಂಬಿತ' ನೋ. 

ವಿಳಂಬಿಸು "ವಿಲಂಬಿಸು' ನೋ. 

ವಿಳಗಿ (ನಾ). ತರಕಾರಿಯನ್ನು ಕತ್ತರಿಸುವ ಸಾಧನ ; ಮೆಟ್ಟುಗತ್ತಿ : 
೬೪. ವಿಲಾಯಿತಿ ತರದ ಸರಪಳಿ, ೬೫. ವಿಳಗಿಗಳು (ಮುಂಬವ್ಕಾ. ೧೦೨). "ಈಳಿಗೆ' 
ಪರಾ. (೯-- ಮರಾ. ವಿಳಾ, ವಿಳೀ] 

ವಿಳಯ "ವಿಲಯ' ನೋ. 

ವಿಳಯಕಾಲ "ವಿಲಯಕಾಲ' ನೋ. 

ವಿಳಯಕಾಳ "ವಿಲಯಕಾಲ' ನೋ. 

ವಿಳಯಜಳಧಿ (ನಾ). ಪ್ರಳಯಕಾಲದ ಸಮುದ್ರ ; ಅಲ್ಲೋಲಕಲ್ಲೋಲವಾದ 
ಸಾಗರ : ರಣಪಟಹಪಟುನಿನದಮೊದವೆ ವಿಳಯಜಳಧಿಯಂತೆ ನೆಲೆಯಿಂ ತಳರ್ದ 
ರಾಜಕುಲಮಂ ಕಂಡು (ಪಂರಾಮಾ. ೩-೪೮ ವ). (ಸಂ. ವಿಲಯಜಲಧಿ] 

ವಿಳಯಜ್ವಾಲೆ (ನಾ). ಪ್ರಳಯಕಾಲದ ಅಗ್ನಿ ; ಪ್ರಳಯಾಗ್ನಿ : ಕುರುಕುಲ 
ವಿಳಯಜ್ವಾಲೆ ಸುಯೋಧನಪ್ರಳಯಕಾಲೆ ಪಾಂಚಾಲಿಯ ವದನಮಂ ನೋಡಿ 


(ಗದಾಯು. ೧-೬೨ ವ). [ಸಂ. ವಿಲಯಜ್ವಾಲಾ) 


೭೯೮೨ 


10 


ವಿಳೋಚನ 


ವಿಳಯಾನಳ "ವಿಲಯಾನಲ' ನೋ. 

ವಿಳಯಾನಿಳ "ವಿಲಯಾನಿಳ' ನೋ. 

ವಿಳಸ "ವಿಲಸ' ನೋ. 

ಎಳಸತ್ತು 'ವಿಲಸತ್ತು' ನೋ. 

ಎಳಸನ "ವಿಲಸನ' ನೋ. 

ವಿಳಸಿತ 'ವಿಲಸಿತ' ನೋ. 

ವಿಳಾಪ 'ವಿಲಾಪ' ನೋ. 

ಎಳಾಪಿಸು "ವಿಲಾಪಿಸು' ನೋ. 

ಎಳಾಸ್ಮ "ವಿಲಾಸ್ಕ' ನೋ. 

ಎಳಾಸ್ಮ "ವಿಲಾಸ್ಮ' ನೋ. 

ವಿಳಾಸಂಗೆಡು (ಕ್ರಿ). ಉತ್ಸಾಹಗುಂದು ; ಸಂತೋಷವಿಲ್ಲವಾಗು :ವಲ್ಲಭೆಯರ್‌ 
ಪೊಲ್ಲಗೆಯ್ದರಂತುಸಿರದೆ ಕುಳ್ಳಿರೆ ವಿಳಾಸಿನಿಯರ್‌ ವಿಳಾಸಂಗೆಟ್ಟರಂತೆ ಕುಂದೆ . . . 
ಪ್ರಭಾವತೀಮಹಾದೇವಿ ತನ್ನೊಳಿಂತೆಂದಳ್‌ (ಧರ್ಮಾಮೃ. ೪-೧೫೯). 

(ವಿಳಾಸ (ಐ ವಿಲಾಸ್ಕ) + ಕೆಡು) 

ವಿಳಾಸಕೇಳಿ (ನಾ). ವಿನೋದದ ಆಟ ; ಸಂತೋಷದ ಕ್ರೀಡೆ : ಅಂತು 
ಸೊಗಯಿಸುವ ಚಕ್ರಧರ ಕುಸುಮಾಯುಧಂಗೆ ವಿಳಾಸಕೇಳೀಸಹಾಯಂ ಬರ್ಪಂತೆ 
(ಚಂದ್ರಪು.`೭-೩೬ ವು. (ಸಂ. ವಿಲಾಸಕೇಲಿ] 

ವಿಳಾಸತೆ "ವಿಲಾಸತೆ' ನೋ. 

ವಿಳಾಸದಾರ (ನಾ). (ಕಾಗದದ ಮೇಲೆ ತನ್ನ) ವಿಳಾಸವುಳ್ಳವನು : ಕಾಗದವು 
ಕೈಗೆ ಬಂದ ಕೂಡಲೆ ನೆಕ್ಸುದೋವ್‌ ಆ ವಿಳಾಸದಾರರ ಅನ್ವೇಷಣೆಗಾಗಿ ಹೊರಟನು 
(ಪುನರು. ೩೩೫). [ವಿಳಾಸ (ಎ ವಿಲಾಸ್ಮ) +- ದಾರೃ] 

ವಿಳಾಸಯಾನ (ನಾ). ಬೆಡಗಿನ ನಡಗೆ ; ಒಯ್ಕಾರದ ನಡೆ : ಈಗಳಿದೆಮ್ಮ ಪಾಂಗು 
ಗೆಂಟನಿತಡೆಯಂ ತಗುಳ್ಹು ಬರಲಾರ್ಪಿರೆ ನಿಮ್ಮ ವಿಳಾಸಯಾನದಿಂ (ಆದಿಪು. ೧೧-೧೩೪). 

[ಸಂ. ವಿಲಾಸಯಾನ) 

ವಿಳಾಸವನ (ನಾ). ಸಂತೋಷವಾಗಿ ವಿಹರಿಸುವ ಉದಾನ ; ಕ್ರೀಡಾವನ : 
ವನದೇವತೆಗಳ್‌ ನಂದನವನಮಂ ಪುಗುವಂತೆ . .. ವನಜಾನನೆಯರ್‌ ಎಳಾಸವನಮಂ 
ಪೊಕ್ಕರ್‌ (ಆದಿಪು. ೧೧-೬೯). (ಸಂ. ವಿಲಾಸವನ] 

ವಿಳಾಸಾವನಿ (ನಾ). ವಿಲಾಸದ ಭೂಮಿ ; ವಿಹಾರದ ಪ್ರದೇಶ : ಮನಸಿಜಸಾಧಕನೆ 
ಯಗುಳ್ಹು ನೆಗಪಿದ ಕುಳಿಯೆಂದೆನೆ ಸುಳಿನಾಭಿ ವಿಳಾಸಾವನಿ ವನಿತಾಮಣಿಯ 
ತೆಳ್ವಸಿಟೊಳೆಸೆದಿರ್ಕುಂ (ರಾಜಶೇ. ೭-೩೩). (ಸಂ. ವಿಲಾಸಾವನಿ] 

ಎಳಾಸಿ "ವಿಲಾಸಿ' ನೋ. 

ಎಳಾಸಿನಿ "ವಲಾಸಿನಿ' ನೋ. 

ವಿಳಾಸಿನೀವಾಟ (ನಾ). ಪಣ್ಮಾಂಗನೆಯರು ವಾಸಿಸುವ ಸ್ಥಳ ; ಸೂಳೆಗೇರ : 
ವಜ್ರಾಯುಧಂ ನಾಗರಕಾದಿಗಳ್ತೆರಸು ಪೆಜತೊಂದು ವಿಳಾಸಿನೀವಾಟದೊಳಗನೆ 
ಬರೆವರೆ (ಶಾಂತಿಪು. ೮-೯೯ ವ). (ಸಂ. ವಿಲಾಸಿನೀವಾಟ) 

ವಿಳಾಸೋಲ್ಲಾಸಿ (ನಾ). ವಿನೋದಶೀಲ ; ಕ್ರೀಡಾಸಕ್ತ : ನಾನಾಮಂತ್ರದೂತ 
ಪ್ರಯಾಣಾಕ್ಷಯಸಮಯ ವಿಳಾಸೋಲ್ಲಾಸಿ ಸಂಗ್ರಾಮಿತಾಂಗಂ (ಕವಿರಾ. ೩-೨೧೩). 

(ಸಂ. ವಿಲಾಸೋಲ್ಲಾಸಿನ್‌) 

ವಿಳಿಕ್ಕರ (ನಾ). ಒಂದು ಮನೆತನದ ಹೆಸರು : ಶ್ರೀಮತ್‌ ವಿಳಿಕ್ಕರ ನಾಗಿ 
ಯಮ್ಮಗಾಮುಣ್ಣಂ ಚನ್ಹಾದಿತ್ಯಕ[ಕ್ಕ್ಗಳುಳ್ಳಿನಂ ಶ್ರೀವಾಯಿ[ಲ)ನ್ನಿಟ್‌ಸಿದಾನ್‌ 
(ಎಇ. 211, ೧೮೩-೮ ; 869). [7 

ವಿಳಿಖಿತ "ವಿಲಿಖತ' ನೋ. 

ಎಳುಕಾಡು "ವಿಳ್ಕಾಡು' ನೋ. 

ವಿಳೇಪಿತ "ವಿಲೇಪಿತ' ನೋ. 

ವಿಳೋಕನ "'ವಿಲೋಕನ' ನೋ. 

ವಿಳೋಚನ "ವಿಲೋಚನ' ನೋ. 


ಎಳೋಳ 


ವಿಳೋಳ "ವಿಲೋಲ' ನೋ. 

ಎಳ್ಕಾಡು, ವಿಳುಕಾಡು (ನಾ). ಭಾಗ; ಪಾಲು; ಹಿಸ್ಸೆ ': ಹರಿವಾಣದ ಪ್ರಸಾದದ 
ಹರಿವಾಣಗಳವೊಳಗೆ ವಿಟ್ಟವನ ವಿಳ್ಕಾಡಿಗೆ ಹರಿವಾಣ ಆರೂವರೆ ಅಪ್ಪ ಪ್ರಸಾದ 
ಹದಿಮೂರೂ . . . ಶ್ರೀವಯಿಷ್ಣವರಿಗೆ ಯಿಕ್ಕುವ ಹಾಗೆ ಕಟ್ಟಳೆಯ ಮಾಡಿದೆವಾಗಿ 
(ಸೌಇಇ. 0-1, ೪೬೨-೩ : 1467). ವಿಳುಕಾಡು : ನಂಬಿಗಳಿಗೆ ಒಂದು ಹರಿವಾಣಊ 
ಸೂರೃದಲೂ ಆರೋಗಣೆಯ ಮಾಡುವ ಪಡಿಕಟಳೆಯ ಆರೋಗಣೆಯ ಹರಿವಾಣದಲೂ 
ಕೊಟ್ಟು ಮಿಕ್ಕ ಹರಿವಾಣಗಳನೂ ತಿರುಮಲೆಯ ಸಂಧಿಯ ಅಡಪಿನ ವಿಳುಕಾಡಿನಲೂ 
ಹಂಚಿಕೊಂಬುದು (ಸೌಇಇ. 1x-ii, ೪೬೨-೨ ; 1467). (ದೇ. ॥ ತಮಿ. ಎಟಕ್ಕಾಟು] 

ವಿಳ್ಳೆ "ವೀಳೆಯ' ನೋ. 

ವಿಳ್ಳೇದೆಲೆ "ವೀಳೆಯ' ಪರಾ. 

ವೀಕಾಶ (ನಾ). ೧. ಸ್ಪಷ್ಟವಾಗಿ ತೋರುವಿಕೆ, - ಕಾಣುವಿಕೆ. ೨. ಸ್ಪಷ್ಟ 
ವಾದುದು ;ಸ್ಫುಟವಾದುದು. ೩. ತೋರ್ಪಡಿಸಿಕೊಳ್ಳದಿರುವಿಕೆ ; ಏಕಾಂತತೆ ; 
ಒಂಟಿತನ. ೪. ಏಕಾಂತಸ್ನಳ ; ಯಾರಿಗೂ ಕಾಣದಂತೆ ಇರುವ ಪ್ರದೇಶ : 
““ವೀಕಾಶಃ -- ೧ ಏಕಾಂತಸ್ಥಳ, ಸ್ಫುಟವಾದ್ದು, ೨'' (ಸಿದ್ಧಾಂತಿ. ೪೨೩). (ಸಂ. 

ವೀಕ್ಷಕ (ನಾ). ನೋಡುವವನು ; ವೀಕ್ಷಿಸುವವನು ; ಪ್ರೇಕ್ಷಕ : ಸಭಾಂಗಣದ 
ತುಂಬ ವೀಕ್ಷಕರು ಕಿಕ್ಕಿರಿದು ಸೇರಿದ್ದರು (ರೂಢಿ). (ಸಂ. 

ವೀಕ್ಷಕವಿವರಣೆ (ನಾ). ಯಾವುದೇ ಒಂದು ಕಾರ್ಯಕ್ರಮವು ನಡೆಯುವು 
ದನ್ನು ನೋಡುತ್ತಿರುವಂತೆಯೇ ಅದರ ವಿವರಗಳನ್ನು (ನಿಸ್ತಂತುವಿನ 
ಮೂಲಕ )ಪ್ರಸಾರ ಮಾಡುವ ಜೊತೆಗೆ ನೀಡುವ ವಿವರಣೆ : ರೇಡಿಯೋದಲ್ಲಿ 
ಇಂದು ಕ್ರಿಕೆಟ್‌. ಆಟದ ವೀಕ್ಷಕವಿವರಣೆಯನ್ನು ಕೇಳಿದೆವು (ರೂಢಿ). 

[ಸಂ. ವೀಕ್ಷಕವಿವರಣ] '“ 

ವೀಕ್ಷಣ (ನಾ). ೧. ನೋಡುವಿಕೆ ; ದೃಷ್ಟಿಯನ್ನು ಚೆಲ್ಲುವಿಕೆ. ೨. ದೃಷ್ಟಿ ; 
ನೋಟ : ಘನದೈನ್ಮಂಬಡುವರ್‌ ಗುರುತ್ವಗೆಡುವರ್‌ ಗ್ರಾಸಕ್ಕೆ ಕುಗ್ರಾಮವಾಗನು 
ಗೊಟ್ಟಿರ್ಪರು ವೀಕ್ಷಣಕ್ಕೆ ಮುನಿವರ್‌ ಮಾತಾಡಲುಂ ಬೀಗಿ ಬಿರ್ರನೆ ಬಾಗರ್‌ . . . 
ಮನುಜರ್ಗೆತ್ತಣ ನೀತಿಯ್ಕೆ (ಸೋಮೇಶ. ೪೮) ; ತತ್ಸುರಕುಲಕೃಪಾವೀಕ್ಷಣದೆ ವಿಶ್ವತಶ್ವಕ್ಷು 
ವೆನಿಪ . ವಿಷ್ಣುಗುಪರಿಪದದಿಂ ವಿಶ್ವಪತಿಯೆನಿಪನಾವನಾತಂಗೆಅಗುವೆಂ 
(ಪದ್ಮರಾ. ೧-೨). ೩. ಗಮನವೆಟ್ಟು ನೋಡುವುದು ; ಅವಲೋಕನ ; 
ಪರಿಶೀಲನೆ ; ಸಮಾಕ್ಸೆ : ಪ್ರಕೃತಿಯಲ್ಲಿ ತಾನಾಗಿ ನಡೆಯುವ ಸಂಗತಿಯನ್ನು ಹೀಗೆ 
ಅನುಭವಮೂಲಕ ತಿಳಿಯುವುದಕ್ಕೆ ವೀಕ್ಷಣವೆಂದು (೦056718108) ಹೆಸರು 
ಕೊಡಬಹುದು (ಭೌತಎ. 6). ೪. ಕಣ್ಣು ; ನೇತ್ರ. (ಸಂ. 

ವೀಕ್ಷಣೆ (ನಾ). ೧. ಎ ವೀಕ್ಷಣ ೧. ೨. ಎ ವೀಕ್ಷಣ ೨ : ಹಣಬಲ ಸಾಕೇ ಸಾಲದೇ 
ಎಂಬ ಬಗ್ಗೆ ಮೊದಲ ೫ ವರ್ಷಗಳೊಳಗೆ ಒಂದು ವೀಕ್ಷಣೆ ನಡೆಸಿ, ಸೂಕ್ತಕ್ರಮಗಳನ್ನು 
ಕೈಗೊಳ್ಳಬೇಕೆಂದು . .. ಒಪ್ಪಂದದಲ್ಲಿ ಸೂಚಿಸಲಾಗಿದೆ (ಅಂತಸಂ. ೧೨೯). [ಸಂ. ವೀಕ್ಷಣ] 

ವೀಕ್ಷಿಸು (ಕ್ರಿ). ೧. ನೋಡು ; ಅವಲೋಕಿಸು : ಓವ ತೋಜುವ . . . ತಾವು 
ತಮ್ಮಕ್ಲಿಗಳೆ ತಮ್ಮೊಳು ತಾವೆ ವೀ(ಪಾಠಾಂ. ಈ]ಕ್ಷಿಸುವ ಭಾವವಾಯ್ತಭವಂಗೆ (ಬಸಪು. 
೧೮-೮೭) ; ಸತ್ಕೋಮಲಾಂಗಿಯ ಪೇರುರದಿ ಹೇಮಾಬ್ದಮುಕುಳಸ್ತನ ಬಿಗಿವಡೆದಿರೆ 
ಭ್ರಾಮಕಗೊಂಡು ವೀಕ್ಷಿಸಿದ (ಮೋಹತ. ೧೭-೫೭) ; ಜಲಧಿತೀರದಿ ನಿಂತು ವೀಕ್ಷಿಸಿಕ್ಕೆಲಗಳಲಿ 
ಚಲವೊಂದಚಲವೊಂದು ಸಮವದಸಮವಿದು ಕಲೆತಿರ್ಪುವಂತು ಮೇಯಾಮೇಯಗಳು 
ಜಗದಿ ಮಿಲಿತತೆಯಿನೇ ರುಚಿಯೊ (ಮಂಕುಕ. ೯೯). ೨. ಗಮನಿಸು ; ಪರಿಶೀಲಿಸು : 
ಅಜಯ . . . ಕಾಂಗ್ರೆಸ್‌ಅಧಿವೇಶನದ ಕಾರ್ಯಗಳನ್ನು ವೀಕ್ಷಿಸಿ, ನಾಯಕರ ದರ್ಶನ 
ಪಡೆದು, ತನ್ನ ಹೃದಯದಲ್ಲಿ ದೇಶಪ್ರೇಮ ತುಂಬಿಕೊಳ್ಳುತ್ತಿದ್ದ (ಆತ್ಮಾರ್ಪ. ೧೩೨). 
೩. ಎದುರು ನೋಡು ;ನಿರೀಕ್ಷಿಸು ; ಕಾಯು : ಅಸಿತಪಯೋಜನೇತ್ರೆಯರತಿಪ್ರಿಯ 
ಕಾಂತೆಯರಾಸೆವಟ್ಟು ವೀಕ್ಷಿಸುವರಧೀಶ್ಚರಾಗಮನಕಾಲಮನಿರ್ದು ದಿಗಂತರಂಗಳೊಳ್‌ 
(ಶಾಂತಿಪು. ೨-೪೮) ; ಅಲ್ಲಿನ ಪ್ರಯೋಗ ಫಲಿತಾಂಶಗಳನ್ನು ಕುತೂಹಲದಿಂದ 
ವೀಕ್ಷಿಸುತ್ತಿದ್ದೆ (ಶಿಕ್ಷದ. ೧೯೦). [ವೀಕ್ಷಣ 4 -ಇಸ್ಬು) 


ವೀಕ್ಷೆ (ನಾ). "೧. ನೋಡುವಿಕೆ ; ಅವಲೋಕಿಸುವಿಕೆ : ಪರಿಪೂರ್ಣ 


೭೯೮೩ 


ವೀಟಿಕೆ 


ಸುಖವನೆಳಸುವನು ತನ್ನೊಳಗಡೆಗೆ ತಿರುಗಿಸಲಿ ತನ್ನ ದೃಷ್ಟಿಯನು ನಿರ್ಮಲದಿಂನಿರತಿಶಯ 
ಸುಖವಲ್ಲಿ, ವಿಶ್ವಾತ್ಮವೀಕ್ಷೆಯಲಿ ಪರಸತ್ತ್ವಶಾಂತಿಯಲಿ (ಮಂಕುಕ. 66೭). ೨. ನೋಟ ; 
ದೃಶ್ಯ. (ಸಂ. ವೀಕ್ಮಾ) 

ವೀಚಿ (ನಾ). (ನೀರಿನ) ಸಣ್ಣ ಅಲೆ ; ತೆರೆ ; ತರಂಗ : ""ಭಂಗಂ ಲಹರಿಕೆ ವೀಚಿ 
ತರಂಗಂ ಲಳಿಯೆಂಬಿವೂರ್ಮಿಪರ್ಯಾಯಂಗಳ್‌'' (ವಸ್ತುಕೋ ೨೨-೬) ; ಸ್ಮಗಿತಮಮಿತ 
ನಾನಾಶಬ್ದವೀಚಿಪ್ರ[ಪಂ]ಚಂ ನಿಗದಿತಗುಣರತ್ತೈೈಕಾಕ (ರಂ) ಸಾಗರಂಬೋಲ್‌ ಸೊಗಯಿಸಿ 
ಧರಣೀ [ಚಕ್ರಾಂಬ]ರಾಕ್ರಾಂತಮಕ್ಕುಂ (ಕಎರಾ. ೩-೨೧೬) ; ನೀಲಿಯ ಮಳಲೊಟ್ಟಿದ 
ವೊಲು ಮುಗಿಲಿಗೆ ಮೊಗ ಚಾಚಿ ಶಿಖರಂಗಳು ಸ್ಪರ್ಧಿಸುತ್ತಿವೆ ವೀಚಿಯ ಮೇಲೆ ವೀಚಿ 

(ಸಂ.] 

ವೀಚೀಚಯ (ನಾ). ಅಲೆಗಳ ಸಮೂಹ ; ತರಂಗಮಾಲೆ : ಭವ್ಮ 
ಶ್ರೇಣಿಗವ್ಮಾಜದಿಂದಟ್‌ಯಲ್‌ ನಾಲ್ಕನುಯೋಗಮಾದುದದಣೊಳ್‌ - ಪೂರ್ವಾನು 
ಯೋಗಾಬ್ರಿಯಿಂ ಪೊಜಪೊಣ್ಮಿತ್ತದು ವೇಳೆಯಂತೆ ಕಥೆ ಲಂಬೋದ್ದಾಮವೀಚೀಚಯಂ 
(ಆದಿಪು. ೧-೩೯). ([೫ಂ.) 

ವೀಚೀಮಾಲೆ (ನಾ). = ವೀಚೀಚಯ : ಆಚಾರಂ ಗುಣಮಾಲೆ ತಮ್ಮೊಳಮೃ 
ತಾಂಭೋರಾಶಿ ರತ್ನಂಗಳಿಂ ವೀಚೀಮಾಲೆಯನಪ್ಪುಕೆಯ್ದ ತೆಅದಿಂ ಚೆಲ್ವಪ್ಪನೆಂ ಶಿಷ್ಠ 
ಶಿಕ್ಷಾಚಾತುರ್ಯಮನಪ್ಪುಕೆಯ್ದು (ಮಲ್ಲಿಪು. ೧-೩). [ಸಂ. ವೀಚೀಮಾಲಾ] 

ವೀಚ್ಮು (ಕ್ರಿ). ಇಲ್ಲವಾಗು ; ನಾಶವಾಗು ; ಹಾಳಾಗು : ಶಿವನ ಶರ ನಿನಗಾಯ್ತು 
ನಿರ್ಜರನಿವಹವಿದೆ ನಾಕದಲಿ ಬಲುದಾನವರ ವಿಲಗದಿ ವೀಚಿಹೋ!ಶಾಕಾಂ. 
ಬೆಚ್ಚುವೋ]ದುದು ಸಗ್ಗಸೌಖ್ಯ್ಕಫಲ (ಕುವ್ಮಾಳ. ೧೨-೬). ([?] 

ವೀಚ್ಮು (ನಾ). ಇಲ್ಲದಂತಾಗುವಿಕೆ ; ನಾಶಹೊಂದುವುದು : "ವೀಚುಗೆಡು' 
ಪರಾ. (ಇ ವೀಚು) 

ವೀಚುಗೆಡು (ಕ್ರಿ). ಇಲ್ಲವಾಗು ; ನಾಶವಾಗು : ಪ್ರಕಟಮಾಯಾಗುಪ್ತ 
ಪರಮಾತ್ಮಕಮಹಾನಿಧಿ ಸಭೆಯೊಳಿರುಪಿರೆ ವಿಕಳಮತಿಗಳು ವೀಚು[ಪಾಶಾಂ. 
ತಣ್‌ಚು]ಗೆಡುವರು ಶಿವಶಿವಾಯೆಂದ (ಕುವ್ಮಾಸ. ೯-೩೪). [ವೀಚ್ಛು + ಕೆಡು] 

ವೀಚುವೋಗು (ಕ್ರಿ). ಇ ವೀಚುಗೆಡು : ನೆನಹು ನೆಮ್ಮಿತು ಶಿವನನಿತರದ ನನೆಕೊನೆಯ 
ತೆರಳಿಕೆಯ ತೊಡಚೆಯ ಮನದ ಸಂಚಲ ವೀಚುವೋದುದು ಕಲಿ ಧನಂಜಯನ 
(ಕುವ್ಮಾಅ. ೪: ೪೨). (ವೀಚ್ಚು + ಪೋಗು, (< ಪೋ,)] 

ವೀಜನ (ನಾ). ೧. ಗಾಳಿಯನ್ನು ಬೀಸುವಿಕೆ ; ಗಾಳಿಯನ್ನು ಹಾಕುವಿಕೆ. 
೨. ಗಾಳಿಯನ್ನು ಬೀಸುವ ಸಾಧನ ; ಬೀಸಣಿಗೆ ; ಆಲವಟ್ಟ : ವನಕೇಳೀಗಮನಕ್ಕೆ 
ದೀಪಕಲಿಕಾದೀಪ್ತಿಪ್ರತಾನಕ್ಕೆ ವೀಜನವಾತಕ್ಕೆ ಬಲ ಸೀತೆ ಗಮನಾಯಾಸಕ್ಕೆ . . . 
ಬೇವಸಂಬಟ್ಟಳಿಲ್ಲಿನಿಯಂ ತನ್ನೊಡನುಯ್ದಪಂ ರಘುಜನೆಂಬೀ ರಾಗದುದ್ರೇಕದಿಂ 
(ಪಂರಾಮಾ. ೭-೨೬) ; ಚಾರುವೀಜನಚಾಮರಂ ಕುಡಿನೀರ ಸಗ್ಗಳೆ ಹಡಪ . . 
ವಸ್ತ್ರಾಭರಣ ಲೇಪನದ ಧಾರಣದಿ ಕಂಗೆಸೆಯುತಿಹ ಪರಿಚಾರಕರು (ಶಂಕದಾ. ೧೦-೪). 

[ಸಂ. 
ವೀಟಿ (ನಾ). ೧. ವೀಳೆಯದ ಬಳ್ಳಿ ಮತ್ತು ಅದರ ಎಲೆ ; ನಾಗವಲ್ಲಿ. 
೨. ವೀಳೆಯದೆಲೆಯೊಂದಿಗೆ ಅಡಕೆ, ಸುಣ್ಣ ಮುಂತಾದುವನ್ನು ಹಾಕಿ 


5 
| 


(ಪಕ್ಷಿಕಾ. ೮೦-೧೬). 


25 


35 


ಸಿದ್ಧಪಡಿಸಿದ ತಾಂಬೂಲ ; ವೀಳೆಯ : ಕುಗ್ಗಲಿಗಳಿನಿಪ ಸದ್‌ಭಕ್ತರಾ ಲಿಂಗಕ್ಕೆ 
ಹಿಗ್ಗಿ ಹೊರೆಯೇಟ್‌ ನೈವೇದ್ಯಮಂ ಮಾಡಿ ಬಳಿಕಗ್ಗಳದ ವೀಟಿಯಂ ಲಿಂಗದೇವಂಗೀವ 
ಪರಿಯ ಕೇಳೆಂದನಾರ್ಯಂ (ಗುರುಚಾ. ೬-೬೬) ; ಶಿವಗೆ ಕರ್ಪುರವೀಳೆಯವ ಕೊಡುವ 
ನೇಮಮಂ ತವೆ ತನಗೆಯಿರಲೊಮ್ಮೆ ದೊರೆಯದಿರಲಸುಗಳೆದ ಶಿವಭಕ್ತ ರೇಚಯ್ಮಗಳ 
ಪಾದಮಂ ನೆನವುತೀಶಗಿತ್ತರು ವೇಟಿಯ (ರಾಘಚ. ೨-೧೩). 
ವೀಟಿತಾಂಬೂಲ ಎ ವೀಳೆಯದೆಲೆ, ಅಡಕೆ, ಸುಣ್ಣಗಳನ್ನು ಹಾಕಿ ಸಿದ್ಧಪಡಿಸಿದ 
ತಾಂಬೂಲ : ವೀಟಿತಾಂಬೂಲ ಸವುದವರೇ (ಕಜಕಾ. ೨೬೬). ([ಸಂ.) 
ವೀಟಿಕೆ (ನಾ). ೧. ಎ ವೀಟಿ ೧ : ಸೃಟಿಕಂ ಪೇಟಿಕೆ ವೀಟಿಕೆ ಘುಟಿಕೆ ವರಾಟಂ ಪೊದಟ್ಹ 
ರಘಟೆ ಕುಳಂ ತಾಂ ಸ್ಫುಟಸಹಿತಂ (ಶಮದ. ೨೨). ೨. ವ ವೀಟಿ ೨ : ಧನಕನಕ 
ದೇವಾಂಬರಾದಿ ಮುಕ್ತಾಭರಣ ಕರ್ಪೂರವೀಟಿಕಾದಿಗಳನಿತ್ತು ಓವಿ ಸಿಂಹಳಮುಖ್ಯರಂ 


45 


ವೀಟಿಕೆಯಾ ೭೯೮೪ ವೀತ 


ತಮ್ಮ ತಮ್ಮ ದೇಶಾವಳಿಗೆ ಬೀಳ್ಕೊಡಲು (ಭಾವಚಂ. ೫:೩೧) ; ಭೂತಳೇಶ್ವರ | | ವೀಣಾಸೂತ್ರವಿಧಿ (ನಾ). ವೀಣೆಯ ತಂತಿಗೆ ಒದಗುವ ಸ್ಥಿತಿ -- ಪಾಡು 


ಬಾಣಲಿಂಗಾರ್ಚನೆಯ ತೀರ್ಚಿ ವೋತು ಭೋಜನಗೈದು ವೀಟಿಕೆಯನೊಲಿದುಯಾ (7) : ಶ್ರೋತ್ರಸುಖವನು ಕೇಳಿ ನಿಲ್ಲದೆ ನೇತ್ರಸುಖವನು ಕಂಡು ಬಳಿಕಲಿ ಪಾತ್ರದಿಂ 
ಶ್ವೇತಾಂಬುಜಾಯತೇಕ್ಷಣೆಯು ಭದ್ರಾವತೀ .ಮಡಿಮಡಿಸಿ ಯಾವುತಿರಲು . . . ಸ್ಪರುಶನವ ಮಾಡುವೆನೆಂದು ತವಕಿಸುತ ಮೂತ್ರನಾಳಕೆ ಮುಂದುಗೆಟ್ಟಣು 
ಸವಿಲಾಸದಿಂ ತಾಂಬೂಲ ಸವಿವುತಿರೆ (ನವಮೋ. ೨೨-೫೭). (ಸಂ. ವೀಟಿಕಾ। ಮಾತ್ರ ಬಿಂದುವ ಕೆಡಹಿ ವೀಣಾಸೂತ್ರವಿಧಿಯಂತಾಗಬೇಡೆಂದೊರೆದ ದೇಶಿಕನು 


ವೀಟಿಕೆಯಾ (ಕ್ರಿ). ವೀಳೆಯವನ್ನು ಕೊಡು ; ತಾಂಬೂಲವನ್ನು ನೀಡು : ಮೊಲ್ಲೆ | 5 | (ಸದ್ಗುರು. ೨-೧೬). [ಸಂ.] 
ಮಲ್ಲಿಗೆ ಜಾಜಿ ಹಾರಂಗಳಮರ್ಚುತ್ತೆ ಸಲ್ಲೀಲೆಯಿಂದ ತಾಂ ತರುಬಿ ವೀಟಿಕೆಯಿತ್ತು | | ವೀಣೆ, (ನಾ). ೧. ಕರಡಿಗೆ ; ಭರಣಿ : ಪನಿನೀರ ಕುಪ್ಪಿಗೆ ಕರ್ಪೂರದಂಡೆ ಪೂವಿನ 


ಪುಲ್ಲಂಬನಾಹವಕೆಯನುವಾದಳು (ಚೋರಬ. ೨-೨೦). ([ವೀಟಿಕೆ + ಈ, ಪೊಟ್ಟಣ ಮೃಗಮದದ ತನಿಗಂಪಿನ ವೀಣೆ ಸಾದಿನ ಭರಣಿಗಳನಲ ಕೊಂಡಕೆ ಹಾಕಿದರು 
ವೀಟೋ (ನಾ). (ಶಾಸನಸಭೆಯು ಮಾಡಿದ ನಿರ್ಣಯವನ್ನು ಅಥವಾ (ಜರಾಸಾಂ. ೩೬-೧೫೩). ೨. ಸುಗಂಧದ್ರವ್ಯ (9) : ಕತ್ತುರಿಯ ವೀಣೆ ಬಾವನ್ನ 
ಶಾಸನವನ್ನು) ನಿರಾಕರಿಸುವ ಅಧಿಕಾರ ; ನಿರಾಕರಣೆಯ ಅಧಿಕಾರ : ಕುಂಕುಮವನೊಡಗಲಿಸಿಯನುಲೇಪಲಲಾಮಂಗಳ ಜಾಣಿಂದೊಡರ್ಚಿ (ರೇವಣ.೬-೧೪). 
“ನಿಷೇಧ ; ನಿರೋಧ ; ವೀಟೋ. (ಪಾರಿ) ನಿಷೇಧಾಧಿಕಾರ'' (೪ ಪತ್ರಿನಿ. ೮೬). 10 (ದೇ. ॥ ತೆಲು. ವೀಣಿಯ, ವೀಣೆ, ವೀಣೆಯ ಎ ಕಸ್ತೂರಿಮೃಗದ, ಹೊಟ್ಟೆಯ ಚರ್ಮ 
(ಆ-- ಇಂ. veo) ದೊಳಗೆ ಇರುವ ಕಸ್ತೂರಿಯನ್ನು ಒಸರುವ ಗ್ರಂಥಿ] 
ವೀಡು "ಬೀಡ್ಕು' ನೋ. ವೀಣ್ಮೆ (ನಾ). (ಸಾಮಾನ್ಯವಾಗಿ, ಏಳು ತಂತಿಗಳು ಮತ್ತು ಮೆಟ್ಟಿಲುಗಳನ್ನು 
ವೀಣಾಕರ್ಕಟಿ (ನಾ). ಒಂದು ಬಗೆಯ ಸಸ : `"ಕುಲಕರ್ಕಟೀ -- ವೀಣಾಕರ್ಕಟಿ'' ಹೊಂದಿದ್ದು, ಬಲಗೈ ಬೆರಳುಗಳಿಂದ ಮಾಟಿ, ಎಡಗೈ ಬೆರಳುಗಳಿಂದ 
(ಓಷಧಿ. ೬೭). (ಸಂ.) ನುಡಿಸುವ) ಒಂದು ಬಗೆಯ ತಂತೀವಾದ್ಕ : ಪೋಲಿಸುವೊಡೆ ಪೋಲಿಸಲ್ಕೆ 
ವೀಣಾಕ್ವಣ (ನಾ). ವೀಣೆಯ ಧ್ವನಿ, -- ನಾದ : ಆಲಿಸದೊ! ಪೊಣ್ಮುತಿಹುದಲ್ಲಿ |15| ದೊರೆ ವೀಣೆಯನಾ ಸುರತಪ್ರವೀಣೆಯಂ (ಆದಿಪು. ೨-೭೭) ; ವೀಣೆಯೊಳಗಿವಳಮಮ 
ವೀಣಾಕ್ವಣಂ (ಅಗ್ನಿಹಂ. ೫೯). [ಸಂ.) ನ | ಪ್ರತಿವಾಣಿ ಸುಂದರದೇಳ್ಲೆಗಂಬುಜಬಾಣನರಸಿಯುಮಿವಳೆ ವರನಹ ನೃಪನದಾರೆನುತ 
ವೀಣಾಗಾನ (ನಾ). ವೀಣೆಯಲ್ಲಿ ನುಡಿಸುವ ಸಂಗೀತ : ಮನವ ದೇಹವನಲೆವ ಜಾಣಸಚಿವನ ಮುಖವ ನೋಡಲು (ನಾಗಷ ೧೨-೧೦) ; ನಾನೇ ವೀಣೆ, ನೀನೆ ತಂತಿ, ಅವನೆ 
ಚಿಮ್ಮುಗೆಗಳೊಂದಾಗಿ ಘನಸಹಜದಂಗನೆಯ ಕೆರಳಿಸಿದುವು : - ಸವಿಯ ವೀಣಾಗಾನ, ವೈಣಿಕ (ಪ್ರೇಮಕಾ. ೩೧-೧) ; ಏಳು ವೀಣೆಯೆ, ಏಳು! ಹೇಳು ಮುಂದಿನ ಕಥೆಯ 
ಕನಿಕರದ ಪ್ರೇಮಕಥೆ, ಕವಿದ ಕಂಪಿನ ಸಿರಿಯ ಹೊಳೆವ ಸಂಜೆ (ಇಂಗೀಶ. ೪೬-೨೬); ಇವರ (ಚಿತ್ರಾಂಗ. ೨-೯). 
ವೀಣಾಗಾನಪಾಂಡಿತ್ಮಕ್ಕೆ ಮೆಚ್ಚಿ . . . ನಾಲ್ವಡಿ ಕೃಷ್ಣರಾಜಒಡೆಯರು ಸುಬ್ಬಣ್ಣನವರಿಗೆ |20 ವೀಣೆ ನುಡಿಸು ಎ ವೀಣೆಯನ್ನು ಬಾರಿಸು; ವೀಣಾವಾದನ ಮಾಡು : 
" ವೈಣಿಕಪ್ರವೀಣ' ಎಂಬ ಪ್ರಶಸ್ತಿ ದಯಪಾಲಿಸಿದರು (ಸಂಗೀಚಂ. ೨೭೬). (ಸಂ.] ಶೇಷಣ್ಣನವರಿಗೆ ಬಾಲ್ಕದಿಂದಲೂ ವೀಣೆ ನುಡಿಸುವುದರಲ್ಲಿ ಅಸಾಧಾರಣ ಕೈಚಳಕ 
ವೀಣಾದಂಡ (ನಾ). ವೀಣೆಯ ಸೋರೆಬುರುಡೆಯ ಮೇಲೆ ಉದ್ದಕ್ಕೆ ಇರುವ (ಸಂಗೀಚಂ. ೨೬೮). ವೀಣೆ ಬಾರಿಸು ಎ ವೀಣೆನುಡಿಸು : ವೀಣೆ ಬಾರಿಸುವುದರಲ್ಲಿ 
ದಂಡ ; ವೀಣೆಯ ದಂಡಿಗೆ : ತೋಡಿರಾಗವನ್ನು ಸರಿಯಾಗಿ ಆಲಾಪನೆ ಅವಳದು ಎತ್ತಿದ ಕೈ (ರೂಢಿ). ವೀಣೆಯ ಹೆರಳು ಎ ವೀಣೆಯ ಬುರುಡೆ : ""ಕಕುಭಃ, 
ಮಾಡಲಿಲ್ಲವೆಂದು ನಾನಾಕೆಯನ್ನು ತಿದ್ದಲು ಅವಳು ಕೋಪಿಸಿಕೊಂಡು ನನ್ನನ್ನು ಪ್ರಸೇವಕ: -- ೨ ವೀಣೆಯ ಹೆರಳಿನ ಹೆಸರುಗಳು'' (ಸಿದ್ಧಾಂತಿ. ೫೯). ವೀಣೆಯೆಳೆ ಎ 
ವೀಣಾದಂಡದಿಂದಲೇ ಪ್ರಹರಿಸಿದಳು (ಕಎಕ. ೪೬). [ಸಂ.) 25) ವೀಣೆಯ ತಂತಿ : ವೀಣೆಯೆಳೆ ಹರಿಯುತ್ತಲೇ ಮಾಣುವುವು ನೆನಪಿಂದ ಗಾನದುಲುಹು 
ವೀಣಾಧ್ವನಿ (ನಾ). ಎ ವೀಣಾಕ್ವಣ : ""ಕೃಣಿತಂ ವೀಣಾಧ್ವನಿ ಭೂಷಣರಣಿತಂ'' (ಇಂಗೀಶ. ೫೮-೫). (ಸಂ. ವೀಣಾ) 
(ವಸ್ತುಕೋ. ೮೧-೩೭). (ಸಂ.] ವೀಣೆಗಾರ್ತಿ (ನಾ). ವೀಣೆಯನ್ನು ನುಡಿಸುವವಳು ; ವೀಣಾವಾದಕಿ : ತರಳಾಕ್ಷಿ 
ವೀಣಾನಾದ (ನಾ). ಎ ವೀಣಾಕ್ಟಣ : ವೀಣಾಧರಶಿವನ ಮುಖ ತುಸು ಬಾಗಿದ್ದು ತನ್ನೊಳು ಪಾಡುವರಿಲ್ಲೆಂದು ಕೊರಲೊಳಿಟ್ಟಳು ಕಂಠಸರವ ಪೆಜಳೊರ್ವೆ 
ವೀಣಾನಾದಕ್ಕೆ ಸರಿಯಾಗಿ ತಲೆದೂಗುವಂತಿದೆ (ನೊಳಂಬ. ೯೭). 1ಸಂ.] ವೀಣೆಗಾರ್ತಿಯರಿಲ್ಲೆನುತವೆ ಬೆರಲೊಳಿಟ್ಟಳು ಮುದ್ರಿಕೆಯ (ಮೋಹತ. ೧೮-೪೩). 


ವೀಣಾನುಗಂತ (ನಾ). [ಸಂಗೀತ] ಒಂದು ಬಗೆಯ ತಂತೀವಾದ್ಕ : ದುಕ್ಕಡಿ |30 
ಗೀತಾನುಗಂತ ಶ್ರುತಾನುಗಂತ ಉಭಯಾನುಗಂತ ವೀಣಾನುಗಂತಮೆಂಬೈದು ತೆಜನಾಗಿ | 
ಹುದು (ಎವೇಕ. ೧೯೦). "ಗೀತಾನುಗಂತ' ಪರಾ. [ಆ ಸಂ. ವೀಣಾನುಗಂತೃ] | ಪರಾ. (ವೀಣೆ 4 - ಕಾಲ] 
ವೀಣಾಪಾಣಿ (ನಾ). ೧. ವೀಣೆಯನ್ನು ಕೈಯಲ್ಲಿ ಹಿಡಿದಿರುವ ವ್ಯಕ್ತಿ : ಆ; | ವೀಣೆಯ (ನಾ). ಮರಗಳ ಸಮೂಹ ;ತೋಪು (7) : ಇಂತತಿಮನೋಹರಮಾದ 
ಮಂಟಪದ ಮಧ್ಯದಲ್ಲಿ ಓರ್ವ ಸುಂದರಿ ವೀಣಾಪಾಣಿಯಾಗಿದ್ದಾಳೆ (ಕುಂಕುಮ. ೪೧). | |. ವಸಂತಸಮಯದೊಳ್‌ ಪುದಿಯೆ ಕವಿಲ್ತ ಕೇಸರದ ದೂಸಮಶೋಕೆಯ ವೀಣೆಯಂ 
೨. ಸರಸ್ವತಿ : ಭುವನಮೋಹನ ಮಧುರದಿವ್ಮ ವೀಣಾಪಾಣಿ, ವಾಗ್ದೇವಿ |3| ಪ್ರಿಯಾಳದ ಗುಡಿ ನಾಗಪಂಚಕದ ಚಂಪೆಯಮಾಮ್ರದ ಕೊಂಚೆಯಂ ತಮಾಳದ ಪರಿವೆತ್ತ 
(ಚಿತ್ರಾಂಗ. ೧-೪). ಸಂ.) ಚೋಳಪರಿ ತಳ್ತದಿರ್ಮುತ್ತೆಯ ಕುಪ್ಪಮೊಪ್ಪಿ ,ತೋಲ್‌ದುವು ಮನೋಜರಾಜ 
ವೀಣಾವಾದಕ (ನಾ). ವೀಣೆಯನ್ನು ನುಡಿಸುವವನು : ಇತಿಹಾಸ ಪುರಾಣಗಳು |. ಶಿಬಿರಂಗಳಿವೆಂಬಿನೆಗಂ ವನಾಳಿಗಳ್‌ (ಚಂದ್ರಪು ೭-೬೨). 19) 
. ನಾರದಮಹರ್ಷಿ "ಮಹತೀ' ವೀಣಾವಾದಕನೆಂದೂ ತಿಳಿಸುತ್ತವೆ (ಸಂಗೀಚಂ. ೧೦೮). | | ವೀತ (ಗು). ೧. ಹೊರಟ ; ಹೋದ ; ಕಾಣೆಯಾದ. ೨. ಬಿಟ್ಟುಹೋದ ; 
(ಸಂ. | ಬೇರೆಯಾದ. ೩. ಬಿಟ್ಟುಬಿಟ್ಟ ; ಬಿಡುಗಡೆ ಮಾಡಿದ ; ಮುಕ್ತಗೊಳಿಸಿದ. 
ವೀಣಾವಾದನ (ನಾ). ವೀಣೆಯನ್ನು ನುಡಿಸುವಿಕೆ : ಶೇಷಣ್ಣನವರು ತಮ್ಮದೇ |40 - ಬಿಡುಗಡೆ ಹೊಂದಿದ ; ವಿಮುಕ್ತಗೊಂಡ. ೫. ಹತ್ತಿರಕ್ಕೆ ಹೋದ ; 
ಆದ ವೀಣಾವಾದನ ಶೈಲಿ ನಿರ್ಮಿಸಿಕೊಂಡರು (ಸಂಗೀಚಂ. ೨೬೮). [ಸಂ.] | | ಸಮಾಪಿಸಿದ. ೬. ಅಂಗೀಕೃತವಾದ ; ಒಪ್ಪಿತವಾದ ; ಸ್ವೀಕೃತವಾದ. 
ವೀಣಾವಾದ್ಯ (ನಾ). ಒಂದು ಬಗೆಯ ತಂತೀವಾದ್ಕ ; ವೀಣೆ : ವೀಣಾವಾದ್ಮದ | | ೭. ಬಯಸಿದ ; ಅಪೇಕ್ಷಿಸಿದ. ಆ. ಸಾಧುವಾದ ; ಸೌಮ್ಯವಾದ. 
(| 
ಗ 
! 


(ವೀಣೆಗಾಅ + -ತ್ಮಿ(< ಇತ್ತಿ) 
ವೀಣೆಗಾಅ (ನಾ). ವೀಣೆಯನ್ನು ನುಡಿಸುವವನು ; ವೈಃಿಕ : 'ವೀಣೆಗಾರ್ತಿ' 


ಬಲ್ಮೆ ಬಲ್ಮೆಯಳವಂ ಗೆಲ್ದೊಪ್ಪೆ ... [ಸೋಲ್ವಂತಮಾ ತಗ ಸತ ೯. (ವಸ್ತುವನ್ನು) ಧರಿಸಿದ ; ತೊಟ್ಟ. (ನಾ). ೧೦. ಯುದ್ಧಕ್ಕೆ 
ದೆನಗೀ ಜನ್ಮಾಂತರಕ್ಕೆಂತುಟುಂ ದತ. ರನೀತನೆಂದು ಕೊರಲೊಳ್‌ ತಂದಿಕ್ಕಿದಳ್‌ ಯೋಗ್ಯವಲ್ಲದ ಅಥವಾ ತರಬೇತಿ ಪಡೆಯದ ಆನೆ ಅಥವಾ ಕುದುರೆ : 
ಮಾಲೆಯಂ (ಬಂಹರಿ. ೫-೩) ; ಈಗಿರುವ ಸರ್ವರಾಗ ಮೇಳ ವೀಣಾವಾದ್ಕದ ರಚನಾ | «5 | ""ವೀತಂ -- ಅಸಾರಂ - ಹಸ್ತೃಶ್ವಂ ಬಲವಿಲ್ಲದೆ ಬೆಂಡಾದ ಆನೆಗೂ ಕುದುರೆಗೂ 
ಶಿಲ್ಪಿಯೂ ವೆಂಕಟಮಖಿ (ಸಂಗೀಚಂ. ೩೨೫). [ಸಂ.] ಹೆಸರುಗಳು'' (ಸದ್ದಾಂ. ೧೯). ೧೧. ಕಾಲಿಗೆ ಅಳವಡಿಸಿಕೊಂಡ ಚುಚ್ಚುವ 


ವೀತಂಸ 


ಸಾಧನ ಅಥವಾ. ಮೊನೆಗೋಲು, ಅಂಕುಶ ಮೊದಲಾದುವುಗಳಿಂದ 
ಆನೆಯನ್ನು ತಿವಿದು ಓಡಿಸುವಿಕೆ, - ನಡೆಸುವಿಕೆ, -- ಚೋದಿಸುವಿಕೆ : 
"'ಯತವಂಘ್ರಿಕರ್ಮವಂಕುಶಗತ(ಚಾ)ವಾರಣ ಯಾತಮೆಂಬುದದು ವೀತಂ 
ತದ್ದಿತಯಕ್ಕಂ ಫೆಸೆರಕ್ಕೆಂ'' (ಪಸ್ತುಕೋ. ೮೮-೩೭): [೫ಂ.) 

ವೀತಂಸ (ನಾ). ಪ್ರಾಣಿ ಅಥವಾ ಪಕ್ಷಿಗಳನ್ನು ಬಂಧಿಸಲು ಬಳಸುವ ಬೋನು, 
ಪಂಜರ, ಬಲೆ,ಸರಪಳಿ ಮುಂತಾದ ಸಾಧನ. (ಸಂ.] 

ವೀತಕೇತಕ (ನಾ). ಕೇದಗೆಯನ್ನು ಬಿಟ್ಟಿರುವುದು : ಮತ್ತಮದು ಸಮುಚಿತ 
ನೀಲಕಂಠವಿಳಾಸಮಾಗಿಯುಂ ವೀತಕೇತಕಮಲ್ತು (ಚಂದ್ರಪು. ೪-೪೨ ವು. [ಸಂ] 

ವೀತಭಯ (ನಾ). ೧. ನಿರ್ಭಯತೆ ; ನಿರ್ಭೀತಿ : ಖ್ಕಾತವಾದಾ ಹ್ರದನ 
ತಟದಲಿ ವೀತಭಯದಲಿ ಪದ್ಮನಾಭಸಮೇತನೊಬ್ಬನು ಪನ್ನಗೋತ್ತಮನಿಹನು 
(ತಿಮ್ಮಶಾಂ. ೧೦- ೩೮). ೨. ಭಯವನ್ನು ಬಿಟ್ಟವನು ; ನಿರ್ಭೀತನಾದವನು : 
ವೀತಭಯನಭಿಮನ್ಮವೆನೆ ರಿಪುಜಾತ ನಡುಗಿತು ಲೋಕ ಮೂಆಜಳೀತನುದಯದ 
ಕೀರ್ತಿ ಪಸರಿಸಿತು (ಕುವ್ಮಾಆ. ೨೦-೩). [ಸಂ.) 

ವೀತಮಲ (ನಾ). ದೋಷದೂರನಾದ ವ್ಯಕ್ತಿ ; ಶುದ್ಧನಾದವನು : ಇಂತಹ 
ಪರಮಶಿವನ ಉಪಾಸನೆಯಿಂದ ವೀತಮಲರಾದ ಪುರುಷರು ಪರಮಶಿವನ ಪರಮ 
ಸಾಮ್ಮವೆಂಬ ಮುಕ್ತಿಯನ್ನು ಹೊಂದಿ ಶಾಶ್ವತಶಿವರಾಗಿರುವರು (ಹಿಂದಸಾ. ೩೦೧). [ಸಂ.) 

ವೀತರಾಗ (ಗು). ೧. ಆಸೆ, ಬಯಕೆ, ಕಾಮ, ಪ್ರೇಮ, ದೋಷ ಮೊದಲಾದ 
ಮನೋವಿಕಾರಗಳನ್ನು ಬಿಟ್ಟಿರುವ ; ರಾಗರಹಿತವಾದ. ೨. ನಿರುದ್ವೇಗ 
ದಿಂದಿರುವ; ಪ್ರಶಾಂತವಾಗಿರುವ. ೩. ಬಣ್ಣವಿಲ್ಲದಿರುವ ; ವರ್ಣರಹಿತ 
ವಾದ. (ನಾ). ೪. ಆಸೆ, ಕಾಮ, ರೋಷ ಮೊದಲಾದ ಮನೋವಿಕಾರಗಳಿಂದ 
ದೂರನಾದವನು; ರಾಗರಹಿತನಾದವನು ; ವಿರಾಗಿ ; ಜಿತೇಂದ್ರಿಯ : ಮುನಿ 
ವೀತರಾಗನೆಂದುಂ ಬನಮಂ ಸಾರ್ತಕ್ಕುಂ (ಕಎಿರಾ. ೧-೭೯) ; ಸ್ಮರರಾಗೋದ್ರೇಕಂ 
ವೀತರಾಗನಿರ್ದೆಡೆಯೊಳೇಕೆ ಪುಟ್ಟುಗುಮೆನೆ ತತ್ರರತೆಯಿನಂತರ್ವತ್ನಿಯೊಳರಸನಪೇಕ್ಷಿಸನೆ 
ರತಿರಹಸ್ಕೋತ್ಸವಮಂ (ಪುಷ್ಪಪು.೯-೧೧೮). ೫. (ಬೌದ್ಧ ಅಥವಾ ಜೈನ) ಸಂನ್ಯಾಸಿ ; 
ಭಿಕ್ಷು. ೬. ರಾಗದ್ವೇಷಾದಿಗಳಿಲ್ಲದವನು ; ಅರ್ಹಂತ ; ಜಿನ : ಕರಿ ಮಹಿಷ 
ಮೇಷ ಮಲ್ಲಸ್ವರೂಪದಿಂ ತಮಗೆ ತಾಮೆ ಪೋರೆ ಸುರರ್ಕಳ್‌ ಪರಮನ ಮನಕ್ಕವೊಂದುಂ 
ಬರಲಾಅವೆ ವೀತರಾಗನಪ್ಪುದಟ್‌ಂದಂ (ಅಜಪು. ೫-೮೧). ಹ. ಅತಿವಿನಯವಂತ ; 
ಅತ್ಯಂತ ವಿನಯಶೀಲನಾದವನು : ""ಎಡೆವರಿವ ವಿನಯಿತಂ ವೀತರಾಗನೆನಿಕ್ಕು'' 
(ಮಂಗರಾ. ೭೧-೨೦). (ಸಂ) 

ವೀತರಾಗದ್ವೇಷಿ (ನಾ). ಮುನಿಯ ನಡವಳಿಕೆಗೆ ವಿರುದ್ಧವಾದ ನಡವಳಿಕೆಯುಳ್ಳ 
ವನು : ಈತನೆಮ್ಮಯ ಪಾಶುಪತ ವಿಖ್ಯಾತ ಬಾಣವ ಬೇಡಿ ತಪದಲಿ ವೀತರಾಗ 
ದ್ವೇಷಿಯಾದನು (ಕುವ್ಮಾಅ ೬-೨೬). : [ಸಂ. ವೀತರಾಗದ್ವೇಷಿನ್‌) 

ವೀತರಾಗಿ (ನಾ). ಮೋಹಾದಿ ರಾಗಗಳನ್ನು ಗೆದ್ದವನು : ರಣರಹಸ್ಮಜ್ಞಾನಿಗಳು 
ಮಿಗೆ ಮಣಿದರಿಂದ್ರಿಯವಶಕೆ ರಿಪುಭಟಗಣವಿದಾರಣತರ್ಕವಿದ್ಕಾವೀತರಾಗಿಗಳು 
(ಕುವ್ಕಾಭೀ. ೬-೧೦). (ಸಂ. ವೀತರಾಗಿನ್‌] 

ವೀತರಾಶಿ (ನಾ).' ಒಬ್ಬಾತನ ಹೆಸರು : ವೀತರಾಶಿ (ಎಕ, 1. ೩೮ ; ಸು, 750). (1) 

`ವೀತಾಂಕುಶ (ನಾ). ಅಡ್ಡಿ, ತಡೆಗಳಿಲ್ಲದವನು ; ನಿರಂಕುಶನಾದವನು : 
ವೀತಾಂಕುಶನಪ್ಪ ರಾವಣನೊಳಂ ನೆರೆದೀ ನುಡಿಗೇಳ್ದು ನಾಡೆಯುಂ ಶಂಕೆಯೊಳೊಂದಿ 
ಬರಿದೆನಟ್‌ಪಲ್ಪೆಟತೇಂ ನಿಮಗಾ ಪ್ರಪಂಚಮಂ (ಪಂಠಾಮು. ೩-೨೨). [ಸಂ.] 

ವೀತಾಸು (ನಾ). ಜೀವಹೋದ ದೇಹ ;ಹೆಣ ;ಶವ : ““ವೀತಾಸು ಶವಂ ಕುಣಪಂ'' 
(ಪಸ್ತುಕೋ. ೫೯-೪೫). [ಸಂ. 

ವೀತಿ (ನಾ). ೧. ಚಲಿಸುವಿಕೆ ; ಗತಿ ; ಗಮನ. ೨. ಬೆಳಕು ; ಕಾಂತಿ. 
೩. ಕುದುರೆ ; ಅಶ್ವ : “ಘೋಟಕ ವೀತಿಃ. . . ಸೈಂಧವ ಸಪ್ತಿಃ - ೧೩ ಕುದುರೆಯ 
ಹೆಸರುಗಳು'' (ಸಿದ್ಧಾಂತಿ. ೨೪೯). [ಸಂ.] 

ವೀತಿಹೋತ್ರ (ನಾ). ೧. ಅಗ್ನಿ ; ಬೆಂಕಿ : ಭಕ್ತಜನವಿಪದಿಂಧನ ಪ್ರಬಲ ವೀತಿಹೋತ್ರನ 
ಜಗದ್ಭಿತಗಾತ್ರನ . . . ಭಕ್ತವತ್ಸಲನ ಪದ್ಮರಸನೀ ಕೃತಿಗೆ ಮೊದಲಾವುದೆನೆ ಮುಂದೆ 


೭೯೮೫ 


30 


ವೀದ್ರ 


ಪೇಳ್ವೆಂ (ಪದ್ಮರಾ. ೧-೫೧) ; ಜಾತರೂಪದಲೇಸು ಹೊಲ್ಲೆಹ ವೀತಿಹೋತ್ರನ ದೇಹ 
ಕಾರಣಭೂತವಾಗಿಹುದವಗೆ (ಕುವ್ಮಾಉ. ೩-೧೨೪). ೨. ಸೂರ್ಯ ; ರವಿ. ೧, ೨ 
ಮತ್ತಮಾ ನೃಪೇಂದ್ರನುಪೇಂದ್ರನಂತೆ ಸದಾನಂದಕರಾಜಿತನುಂ . . . ವೀತಿಹೋತ್ರನಂತೆ 
ವಿತತಕಾಂತಾರತಮೋಹನುಂ . ಅತನುವಿಭೂತಿವಿಳಸಿತನಾಗಿಯುಮಶೇಷಾ 
ಭರಣಕರನೆನಿಸಿರ್ದಂ (ರಾಜಶೇ ೩-೯ ವ). [ಸಂ.) 
ವೀತಿಹೋತ್ರಜ (ನಾ). ಸೂರ್ಯನ ಮಗ ; ಸುಗ್ರೀವ : ಆತು ನಿಂದ ಸುಷೇಣ 
ಜಾಂಬವ ವೀತಿಹೋತ್ರಜ ಬಲಮಹಾಬ್ಬಿಗೆ ಸೇತುವನು ಕಟ್ಟಿದನು ಬಾಣಶಿಲಾ 
ಪ್ರಕೀರ್ಣದಲಿ (ತೊರರಾ. ೬-೧೮-೨೦). [ಸಂ.] 
ವೀತಿಹೋತ್ರಾಂಬಕ (ನಾ). ಉರಿಗಣ್ಣುಳ್ಳವನು ; ಅಗ್ನಿನೇತ್ರ ; ಶಿವ : 
ಶ್ರೀಮದ್ಬರ್ಗ ನಿರರ್ಗಳಸೋಮ ಜಗನ್ನೇತ್ರ ವೀತಿಹೋತ್ರಾಂಬಕ ನಿಃಕಾಮಿಸ್ವಾಮಿನಿರಾಕುಳ 
' ರಾಮಗ್ರೀವಾಘದೂರ ಪಾಲಿಪುದೆನ್ನಂ (ಹಮ್ಮಾರ. ೭-೧). [ಸಂ.) 
ವೀಥಿ (ನಾ). ೧. ಸಾಲು ;ಓಳಿ ; ಪಂಕ್ತಿ : ""ಅಳೀ(:), ಶ್ರೇಣೀ(:), ಆವಳಿ; ಪಂಕ್ತಿ:, 
ವೀಥೀ, ರಾಜೀ(:)- ಈ ೬ ಪಂತಿ'' (ಹಲಾಯು. ೧೧೯-೩೬) ; ಸೋನಕ್ಕನ ಹಿಂಬಾಲಿಗೆ 
ನಡೆಯುವ ಮೃತ್ಕುಕಾಮಿ ಜೀವಗಳ ವೀಥಿಯೇ ಇತ್ತು (ದೀಪಹ. ಗ. ೩೮೧). ೨. ಬೀದಿ ; 
ದಾರಿ ; ಮಾರ್ಗ : ಪೃಥ್ವಿ ಅಪ್ಪು ತೇಜವಾಯ್ವಾಕಾಶದ ಕೊನೆಯ ಮೊನೆಯ ಮೇಲೆ 
- ಚಪ್ಪನ್ನ ವೀಥಿಗಳ ದಾಂಟಿ ಛತ್ತಿ ಶ್ರೀಸಪುರದ ರಚನೆಯ ನೋಡಿ ಬಲ್ಲೆವೆಂಬರು 
(ಅನಚಂ. ೬೧-೨೬೭) ; ಚಂದ್ರೋದಯದಲಿ ನಗರದ ವೀಥಿಗಳಂದವ ನಲಿದು ನಿಟ್ಟಿಸುತ 
ಕಂದರ್ಪರೂಪ ಜೀವಂಧರನತಿಲೀಲೆಯಿಂದ ನಡೆದು ಬರುತಿರ್ದ (ಜೀವಂಸಾಂ. ೧೯-೨೭). 
೩. ಗುಂಪು ; ಸಮೂಹ : ಪಾಜುವ ಸೋಗೆ ಸೀಗುರಿ ಚಲಚ್ಚಮರೀಮೃಗವೀಥಿ 
ಚಾಮರಂ . . . ಸಿಂಹವಿಷ್ಟರಂ ತೋಜುವ ಚಂದ್ರಕಾಂತಶಿಲೆಯಾಗೆ . . . ಪೂರ್ವ 
ಪಶ್ಚಿಮಕೆ ಪರ್ವಿದ ಪರ್ವತರಾಜನೊಪ್ಪುಗುಂ (706. ೧-೫೦). ೪. [ನಾಟ್ಕ] ಹತ್ತು 
ಬಗೆಯ ರೂಪಕಗಳಲ್ಲಿ ಒಂದು; ಒಂದೇ ಅಂಕವುಳ್ಳ ಒಂದು ಬಗೆಯ 
ದೃಶ್ಯಕಾವ್ಯ : ನಾಟಕ, ಪ್ರಕರಣ, ಭಾಣ, ಪ್ರಹಸನ, ಡಿಮ, ವ್ಮಾಯೋಗ, ಸಮವಕಾರ, 
ವೀಧಿ, ಅಂಕ, ಈಹಾಮೃಗ -- ಎಂದು ರೂಪಕಗಳು ಹತ್ತು ವಿಧ (ಸಂನಾಟ. ೨೯) ; 
ಅಭಿನಯಿಸಿ ತೋರುವ ನಾಟಕಗಳಿಗೆ ರೂಪಕವೆಂದು ಅನ್ನುವರು. ಇದರಲ್ಲಿ ನಾಟಕ, 
ಪ್ರಕರಣ . . . ವೀಧಿ, ಅಂಕ, ಈಹಾಮೃಗ - ಎಂಬ ಹತ್ತು ವಿಧಗಳಿವೆ (ಜಾಲಪ್ರ. 1, ೬೨೮). 
(ಸಂ.] 
ವೀಥಿಗೊಳ್‌ (ಕ್ರಿ). ಸಾಲಾಗು ; ಶ್ರೇಣಿಗೊಳ್ಳು : ಕೆಲಬಲದೊಳ್‌ ಶುಕಾವಳೀ 
ತುರಂಗಸಂಘಂ ಸಂದಣಿಸೆ ರಥಾಂಗಘನರಥಂ ಮೇಳಯ್ಸೆ ಚೂತಗಜಂ ವೀಧಿ 
[ಪಾಠಾಂ. ಧಿ]ಗೊಳೆ . . . ಕಾಮದೇವಂ ಹೇಮಕೂಟಾಭಿಮುಖನಾಗಿ ನಡೆತರ್ಪಾಗಳ್‌ 
(ಗಂಕ. ೭-೭೨ ವ). [ವೀಧಿ * ಕೊಳ್‌] 
ವೀಥಿಮಾರ್ಗ (ನಾ). ಬೀದಿಯ ಸಾಲು : ರವಜಿತ ಯಾಮತೂರ್ಯರವಮಾಶನ 
ನಬ್ಬಿಯೆ ನಿದ್ರೆಯತ್ತಲುಪ್ಪವಡಿಸುವಂತು ಮಾಬ್ಬುದು ಗವಾಕ್ಷನಿರೀಕ್ಷಿತವೀಥಿಮಾರ್ಗ 
ದೊಳ್‌ ನವಯುವನೀತನೊಳ್‌ ನೆರೆದುವಂದುಪವಾಂತ ಲವಂಗಪುಷ್ಟವತ್ಪವನವಿದಾರ್ಯ 
ಘರ್ಮಲವೆಯಾಗಿ ವಿಹಾರಿಸು ವಾರ್ಧಿತೀರದೊಳ್‌ (ಶಾಂತಿಪು. ೫-೧೩೫). [ಸಂ.]' 
ವೀಧಿ (ನಾ). ೧. ಹಾದಿ ; ಮಾರ್ಗ ; ದಾರಿ ; ರಸ್ತೆ : ತಮಾಲವನದೊಳ್‌ 
ಘನಚಂದನ ವೀಧಿಯೊಳ್‌ . . . ತೊಬಲ್ಲಣಸಿ ನೋಡಿದೆಂ 1ಕಾದಂಪೂ. ೮೨೭) ; 
ವಾರನಾರಿಯರು ಸಂಚರಿಸುತಿರ್ದರು ಕೇಳು ದ್ವಾರಾವತಿಯ ವೀಧಿಯಲಿ 
(ಮೋಹತ. ೩-೬೮). ಪಿ. ವಿಸ್ತಾರ ; ಹರಹು ; ಬಯಲು : ಪಕ್ಷಿಸುಸ್ವನಮಯ 
ಪುರೋದ್ಯಾನ ವೀಧಿಯೊಳ್‌ ಪಾಳೆಯಂಬಿಟ್ಟು ದರ್ಜುನನ ಸೇನೆ | (ಚಿತ್ರಾಂಗ. ೭೨ ೧೯೬೪). 
೩. ಗುಂಪು ; ಸಮೂಹ . "ದೇವವೀಧಿ', "ಯೂಥ' ಪರಾ. 
ವೀಧಿವೀಧಿ (ದ್ವಿರುಕ್ತಿ) :: ವೀಧಿವೀಧಿಯೊಳು ಕಂಗೊಳಿಸುವ ಸೋಪಸ್ಕರ 
ವೃವಹಾರದಂಗಡಿ ಮೆಣಿದುವಿಕ್ಕೆಲದಿ (ಮೋಹತ. ೩೬-೭೧). [೪ ವೀಥಿ./ P ಸಂಸ್ಕೃತ 
ಕೋಶಗಳಲ್ಲಿ ಈ ರೂಪ ಸಿಗುವುದಿಲ್ಲ. "ವೀಥಿ'ಗೆ ಅನುರೂಪವಾಗಿ ಇದು ಬಳಕೆಯಾಗಿದೆ] 


| ವೀಧ್ರ (ಗು). ೧. ಶುದ್ಧವಾದ ;ನಿರ್ಮಲವಾದ. (ನಾ). ೨. ನಿರ್ಮಲವಾದುದು ; 


ಸ್ವಚ್ಛವಾದುದು : [ಮಲ] ವಿದೂಷಿತಂ ಶುದ್ಧಮದುಜ್ಞಲಮತಿಮೇಧ್ಯಂ ವೀಧ್ರಂ 


ವೀಪ್ಸೆ 


ಮಲರಹಿತಂ ಶುಚಿತಮಂ ಪವಿತ್ರಂ ಪೂತೆಂ'' (ವಸ್ತುಕೋ. ೧೦೮-೬೧). ೩. ಆಕಾಶ. 
೪. ಗಾಳಿ ; ವಾಯು. ೫. ಅಗ್ನಿ ; ಬೆಂಕಿ. [ಸಂ] 5 
ವೀಪ್ಸೆ (ನಾ). ೧. ಅನುಕ್ರಮವಾಗಿ ಒಂದಾದ ಮೇಲೆ ಒಂದರಂತೆ 
ಅನುಸ್ಕೂತವಾಗಿ ಪದೆಗಳನ್ನು ಆವರ್ತಿಸುವ ಕ್ರಮ. ೨. ಹೇಳಿದ್ದನ್ನೇ ಮತ್ತೆ | 
ಹೇಳುವಿಕೆ ; ನಿರಂತರವಾದ ಕ್ರಿಯೆಯನ್ನು ಸೂಚಿಸಲು ಬಳಸುವ ಶಬ್ದಗಳ ಕ 
ಪುನರುಕ್ತಿ, -- ಯುಗಳೋಚ್ಚಾರಣೆ : ಚಾಪಲ್ಲವೀಪ್ಸಾಭೀಕ್ಷಣ್ಯ ಸಮಾಪಾನುಕೃತಿ 
ಕ್ರಿಯಾಸಮಭಿಹಾರಾದಿ ಖ್ಮಾಪನೆಯೊಳ್‌ ಪದಕಕ್ಕುಂ ರೂಪದ್ವಿತ್ವಂ ಯಥಾ ಪ್ರಯೋಗಾ 
ನುಗತಂ (ಕ್ಷಾವ್ಮಾವ. ೨೮೭). ೩. ಹಬ್ಬುವಿಕೆ ; ವ್ಯಾಪನೆ. (ಸಂ. ವೀಪ್ಸಾ) 
ವೀರ (ಗು). ೧. ಶೌರ್ಯದಿಂದ ಕೂಡಿದ ; ಪೌರುಷದ : ಗಗನಮಂ ಪೃಥ್ವಿಯಂ 
. ಭದ್ರವೀರ ಸೌಂದರ್ಯಮಂ, ಧ್ಯಾನಿಸುತೆ ಭಾವಿಸುತೆ ರೂಪಿಸುತೆ ಕಾಮಿಸಿದನಾ 
ಭೂಮಿಪಂ ತದ್ರೂಪಗುಣಹೃದಯರಂ (ಶ್ರೀರಾಮಾ. ೧೨-೩೦೯). ೨. ಶೂರನಾದ ; 
ಪರಾಕ್ರಮಿಯಾದ : "ವೀರಭಟ' ಪರಾ. ೩. ಬಲಿಷ್ಠವಾದ ; ಬಲವಾದ ; 
, ಶಕ್ತಿಯುತವಾದ. ೪. ಶ್ರೇಷ್ಠವಾದ ; ಉತ್ತಮವಾದ. ೫. ಭೀಕರವಾದ ; 
ಭಯಂಕರವಾದ : "ವೀರಕ್ಷಾಮ' ಪರಾ. (ನಾ). ೬. ಕಲಿ ; ಶೂರ ; 
ಪರಾಕ್ರಮಿ : ವೀರರ ವೀರ ವಿಮುಕ್ತಾಹಾರಂ ಭವದರಿವಧೂಸ್ತನದ್ವಿತಯಂ ಕಣ್ಣೀರಿಂ 
ಮಿಂದೆದೆಗಿರ್ಜಂದೋರಂತಿರೆ ಬೆಂದು ಚರಿಸುತಿರ್ಪುದು ತಪಮಂ (ಕಾದಂಪೂ. ೬೧) ; 
ವೀರನಾದರೆ ವೈರಿಗಳು ಮೆಚ್ಚಬೇಕು ವ್ರತಿಯಾದರೆ ಅಂಗನೆಯರು ಮೆಚ್ಚಬೇಕು ಭಕ್ತನಾದರೆ 
ಜಂಗಮ ಮೆಚ್ಚಬೇಕು (ಬಸವ. ೬೭೧). ೭. ಶೌರ್ಯ ; ಪರಾಕ್ರಮ ; ಕಲಿತನ : 
ತಕ್ಕಿನೆನ್ನದಟುಮುನೆನ್ನ ವೀರಮುಮುನಾಜಿಯೊಳೆನ್ನರಸಂಗೆ ತೋಟುವೆಂ 
(ಪಂಪಭಾ. ೧೦- ೪೧) ; ಮರುಳು ಮರ್ಕಟನೂರ ಸುಟ್ಟರೆ ಹಿರಿದು ವೀರವೆಯೆನಲು 
(ಕಾಶಿರಾ. ೧೪-೨೦). ಆ. ನಟ ; ಪಾತ್ರಧಾರಿ. ೯. ಬೆಂಕಿ ; ಅಗ್ನಿ. 
೧೦. ಯಜ್ಞಯಾಗಗಳಲ್ಲಿ ಬಳಸುವ ಅಗ್ನಿ. ೧೧. ಮಗ ; ಪುತ್ರ. ೧೨. ಗಂಡ ; 
ಪತಿ. ೧೩. ಅರ್ಜುನ ವೃಕ್ಷ. ೧೪. ಕರವೀರವೃಕ್ಷ. ೧೫. ಜಿನ. ೧೬. ವಿಷ್ಣು: 
೧೩. ವೀರಭದ್ರ: "" ವೀರಂ ಭಯಂಕರಂ ದಕ್ಷಾರಿ ಶರಭನೆನೆ ವೀರಭದ್ರನೆನಿಕ್ಕು'' 
(ಮಂಗರಾ. ೫-೧೫). ೧೮. ಪೂರ್ವಜರನ್ನು ಯುದ್ಧದಲ್ಲಿ ಕಳೆದುಕೊಂಡಿದ್ದು, 
ಫಾಲ್ಗುಣ ಶುದ್ಧಪ್ರತಿಪದೆಯಂದು ಯುದ್ಧಯೋಗ್ಯವಾದ ವೈಭವ, ಆಡಂಬರ 
ಗಳೊಂದಿಗೆ ದೇವರ ದರ್ಶನಕ್ಕೆ ಹೋಗುವ ಪುರುಷ, -- ಶೂರ : (8. 
೧೯. ಇಪ್ಪತ್ತೆಂಟು ಶೈವಾಗಮಗಳಲ್ಲಿ ಒಂದು : ಕಾಮಿಕ, ಯೋಗಜ, ಅಚಿಂತ್ಮ 
. ಅನಲ, ವೀರ, ರೌರವ, ಮಕುಟ . . . ಕಿರಣ, ವಾತುಲಗಳೆಂಬ ಇಪ್ಪತ್ತೆಂಟು 
ಶಿವಾಗಮಗಳು . . . ಸಿದ್ಧಾಂತಗಳೆಂಬ ಸಂಜ್ಞೆಯನ್ನು ಪಡೆದಿವೆ (ಭಾರದ. ೭೨). 
೨೧. [ಕಾವ್ಮಮಾ] ಕಾವ್ಕ, ನಾಟ್ಕಗಳಲ್ಲಿ ಬಳಕೆಯಾಗುವ ನವರಸಗಳಲ್ಲಿ 
ಒಂದು ; ವೀರರಸ : ವೀರಾದ್ಭುತ ಕರುಣಾ ಶೃಂಗಾರ ಭಯಾನಕ ಸರೌದ್ರ ಬೀಭತ್ಸ 
ಮಹಾಸಾರತರ ಹಾಸ್ಮ ಶಾಂತಾಧಾರಂ ನವವಿಧವಿಕಲ್ಪಮಾ ರಸಮಾರ್ಗಂ 
(ಕವಿರಾ. ೩- ೧೮೮) ; ವೀರಂ ಗೌರಂ ರೌದ್ರಮದಾರಕ್ತಂ ಪೀತಮದ್ಭುತಂ ಶ್ಕಾಮಂ 
ಶೃಂಗಾರಂ ಶ್ರೇತಂ ಹಾಸ್ಮಂ ಕಾರುಣ್ಯ ಧೂಮ್ರಮಸಿತಮುಲ್‌ದುವವೆರಡುಂ 
(ಕಾವ್ಕಾಮ ೮೩೬). ೨.೨. (ನಾಟ್ಕ) ಎಂಟು ಬಗೆಯ ರಸಯುಕ್ತವಾದ ನೋಟಗಳಲ್ಲಿ 
ಒಂದು ; ಒಂದು ಬಗೆಯ ರಸದೃಷ್ಟ ; ೫ ""ಪ್ರಜ್ವಲಿಸುವ ಕಡೆಗಣ್ಣ ನಟ್ಟ 
ಸಮಾರ್ಥ ದೃಷ್ಟಿಯಲ್ಲಿ ಗಾಂಭೀರ್ಯದಿಂದ ನೋಡುವುದು'' 
೭ ಗದ್ಮಾನುವಾದ) : ಕಾಂತಂ ಹಾಸ್ಕಂ ಕರುಣಂ ಸಂತತ ರೌದ್ರಾದ್ಭುತಂ ಭಯಂ 
ವೀರವಬ --ತ್ಮಂತದ ಬೀಭತ್ಸಂ ಕೇಳ್‌ ಕಾಂತೇ ರಸಯುಕ್ತಮಾದ- ನೋಟಮಿವೆಂಟುಂ 
(ಲಾಸ್ಕರಂ. ೩-೪). 
ವೀರಚೂಡಾಮಣಿ = ವೀರರಲ್ಲಿ ಶ್ರೇಷ್ಠನಾದವನು ; ಒಂದು ಬಿರುದು : 
ಸುಭಟಶಿರಶ್ಯೇಖರಂ ಸಮರೈಕವೀರಂ ವೀರಚೂಡಾಮಣಿಯೇಕವಾಕ್ಕಂ . . . 
ಶ್ರೀಮದ್ದಾಸರಸರ್‌ (ಸೌಇಇ. ೩%. ೨೧-೪೫ ; 1019). ವೀರರುಳಪ್ಪ ಎ ವೀರರನ್ನು 
ಸೋಲಿಸುವವನು ; ಒಂದು ಬಿರುದು : ತ್ರಿಭುವನಮಲ್ಲಂ ರಿಪುರಾಯಭಯಂಕರಂ 
. ಅನವರತದಾನಿ ವೀರರುುಳೆಪ್ಪ (ಎಇ. X೪, ೩೫೧-೧೫ ; 1098). 


೭೯೮೬ 


ವೀರಕುಲ 


ವೀರಬಿರುದಾಳ = ವೀರನೆಂಬ ಬಿರುದನ್ನು ಹೊಂದಿದವನು ; ಒಂದು ಬಿರುದು : 


ಶ್ರೀಮನು ಮಹಾಮಂಡಳೇಸ್ಟರಂ . .. ನರಪತಿ ಜಗದಾಳ ವೀರಬಿರುದಾಳ ದೇವರಸರು 
ಮೈಚರಿ. ೧೯೩೧,೭೧-೬ ; 1297). ವೀರಮಹೇಶ್ವರ ನ ೧. ವೀರರಲ್ಲಿ 
ಮಹಜೇಶ್ವರೆನೆಂತಿರುವವನು ; ಒಂದುಟಿರುದೆ : ಶ್ರೀ : ಮಿಹೀವಲ್ಲಭ 


1 
s | 


ಯುವರಾಜರಾಜಪರಮೇಶ್ವರ ವೀರಮಹೇಶ್ವರ ವಿಕ್ರಮಾಭರಣ 
ಶ್ರೀಮಶ್ಚ್ಯ ಫೋಕ್ಕಮಲ್ಲವೀರನೊಳಂಬಪಲ್ಲವವೆಮೂನ್ಮನಡಿ ಜಯಸಿಂಹದೇವರ್‌ 
(ಸೌಇಣ. ೫%. ೫೫-೧೩ ; 1062). ೨. ಶ್ರೇಷ್ಠನಾದ ಶಿವಭಕ್ತ : ವೀರಮಹೇಶ್ವರ 
ರಾರಾಧಕನಾದ ಶೀಲವಂತ ದಳವಾಯಿ (ಎಕ. 7೪1, ಚಿಕ್ಕನಾ. ೧-೧೧ ; 1623). 
ವೀರಮಾಹೇಶ್ವರ ಎ ವೀರಮಹೇಶ್ವರ ೧ : ಮರುಳುವಿಟ್ಟನ ವಂಶಜಂ . . . 
ವೀರಮಾಹೇಶ್ವರಂ ನಾಲ್ವಡಿ ಚಲದಂಕರಾಮಂ (ಸೌಇಇ. XX. ೭೧-೩೭; 1109). 
೨. = ವೀರಮಹೇಶ್ವರ ೨ : ವೀರಮಾಹೇಶ್ವರರೆ ಗತಿಯೆನಗಿದುವೆ ನಿಶ್ಚಯವು 
(ಬಸಪು. ೩-೮೩). ವೀರಮುರಾರಿ ಎ ಶೌರ್ಯದಲ್ಲಿ ಕೃಷ್ಣನಿಗೆ ಸಮನಾದವನು ; 
ಒಂದು ಬಿರುದು : ಮಣಲೆರಭೀಮಂ ವೈರಿಮನ್ನೆಯರ ಪಾಷ[ಣ್ಹ] ವೀರಮುರಾರಿ 
[ವಿಸದ] ಮನ್ನೆಯ. .. [ನಾ]ಮಾದಿ ಸಮಸ್ತಪ್ರಸಸ್ತಿಸಹಿತಂ (ಸೌಇಇ. XX, ೩೮-೭. 1058). 
ವೀರವಿಜ್ಯಾಧರ = ವೀರಚೂಡಾಮಣಿ : ಸಂಗ್ರಾಮರಾಮನಭಿಮಾನಮೇರು 
ಜಗದೇಕವೀರಂ ವೀರವಿದ್ಕಾಧರಂ . . . ಶ್ರೀಮನ್ಮಹಾಮಂಡಳೇಶ್ವರಂ ಕುಂದಮರಸರು 
(ಎಕ. ೪1, ಶಿಕಾರಿ ೧೨೫-೨೨ ; 1019). ವೀರವೃಕೋದರ ಇ ಪರಾಕ್ರಮದಲ್ಲಿ 
ಭೀಮನಂತಿರುವವನು ; ಒಂದು ಬಿರುದು : ಪರನಾರೀಸಹೋದರಂ 
ವೀರವೃಕೋದರಂ. . . ಶ್ರೀಮನ್ಮಹಾಮಣ್ಣಳೇಶ್ವರಂ ಲಕ್ಷ್ಮರಸರ್‌ ಪುರಿಗೆ ಮೂನೂಜುಂ 
. ಸುಖದಿನಾಳುತ್ತಿರೆ (ಸೌಇಇ. ೫4, ೪೭-೯ ; 1074). ವೀರಸಿಂಹಾಸನಿಗ = ತನ್ನ 
ಶೌರ್ಯದಿಂದ ರಾಜಪದವಿಯನ್ನು ಹೊಂದಿದವನು ; ಒಂದು ಬಿರುದು : 
ಬಿಕ್ಕುಳ್ಳಿ ವಿಗ್ರಹದಂಡಿ ವೀರಸಿಂಹಾಸನಿಗ ಪಡಿಮಲ್ಲಂ ನೋಡಿ . . . ಪೊಯಿಸಿ 
ಇಲ್‌ದೊಡೆ (ಎಕ. ೩1 ಚಳ್ಳಕೆ. ೮-೩ ;ಸು. 810). ವೀರಾವಧೀರ ವ ವೀರಚೂಡಾಮಣಿ : 
ಏಕಾಂಗವೀರ ವೀರಾವಧೀರ ನುಡಿದನ್ತೆ ಗಣ್ಣಂ (ಎಕ. ೩1, ಚಿತ್ರದು. ೪೭-೧೪; 1067). (ಸಂ.] 
25| ವೀರಂಬೆಖು (ಕ್ರಿ). ೧. ಶೌರ್ಯವನ್ನು ಹೊಂದು ; ಪರಾಕ್ರಮವನ್ನು ತಾಳು : 
ಅತ್ತಲರಮನೆಯಿಂದ ಪೊಜಮಟ್ಟಿತ್ತ ತನ್ನರಮನೆಗೆ ವೀರಂಬೆತ್ತು ಮೊಲ್ಲೆಯ 
ಬೊಮ್ಮಯಂಗಳು ತಾನುವೆಯಿತಂದು (ಬಸಪು. ೬೧-೩೪). [ವೀರ + ಪೆಜು) 
ವೀರಕ (ನಾ). ೧. ಶೂರ ; ವೀರ. ೨. ಪ್ರಮಥರಲ್ಲಿ ಒಬ್ಬನ ಹೆಸರು : ವೀರ 
ವೀರಕ ನಂದಿರೇಣುಕ ದಾರುಕರುಮುಪಮನ್ಮು ಭೃಂಗಿಯು ವೀರಭದ್ರಾದಿ ಪ್ರಮಥರೋಲೈಪ 


30|  ಸಮಯದೊಳು (ಬಸಪ. ೧-೫೨) ; ವೀರಕ ವೀರಭದ್ರಕಮುಖಪ್ರಮಥಪ್ರಕರಾನ್ವಿತಂ 
ಮನೋಜಾರಿ ನಗೇಂದ್ರಪುತ್ರಿಯೊಡನಂಬರದೊಳ್ಬಗೆಗೊಂಡು . . . ನೆಲಸಿರ್ದು 
(ವೃಷವಿ. ೪೦-೫೧). [ಸಂ.] } 
ವೀರಕಂಕಣ (ನಾ). ವೀರರು (ಯುದ್ಧಕ್ಕೆ ಹೋಗುವಾಗುಕ್ಕೆಗೆ ಕಟ್ಟಿಕೊಳ್ಳುವ 
ಕಂಕಣ, - ಆಭರಣ : ರಾವುತರೊಳಗ್ಗ ಳೆಯರನು ದಶಸಾವಿರವ ಜೋಡಿಸಿದಲಿನಿಬರು 
35| ಸಾವನೇ ನಿಶ್ಚೈಸಿ ಬಿಗಿದರು ವೀರಕಂಕಣವ (ಕುವ್ಮಾಕ. ೧೯-೩) ; ವೀರಕಂಕಣಗಳ 
| ಮುಜ್‌ದು ಶೃಂಗಾರದ ಹಾರಗಳನು ತೆಗೆದಿಟ್ಟು . . . ತಾಲುತಟ್ಟಾಗಿಯೋಡಿದರು 
(ಕಂನವಿ. ೧೫-೯೫). [ಸಂ.) 
ವೀರಕಚ್ಚೆ 'ವೀರಗಚ್ಚೆ' ನೋ. 
ವೀರಕಾರ್ಯ (ನಾ). ಸಾಹಸದ ಕೆಲಸ ; ಪೌರುಷದಿಂದ ಮಾಡುವ ಕಾರ್ಯ : 
40 ನನಗೆ ವೀರಕಾರ್ಯದಲ್ಲಿ ಇಷ್ಟ (ವಚಭಾ. ೭೭). [ಸಂ.] 
ವೀರಕಾವ್ಯ (ನಾ). ಶೌರ್ಯ, ಸಾಹಸಗಳನ್ನು ವರ್ಣಿಸುವ, 


ವೀರರಸಪ್ರಧಾನವಾದ ಕೃತಿ : ಭಾರತಕ್ಕೆ ಮುಸಲ್ಮಾನರ ಆಗಮನ ವೀರಕಾವ್ಮಗಳ 
ಅಂತ್ಯವನ್ನು ತಂದಿತು (ಭಾರದ. ೪೭). [ಸಂ.) 
ವೀರಕಾಶೆ "ವೀರಗಾಸೆ' ನೋ. 
45| ವೀರಕುಲ (ನಾ). ಪರಾಕ್ರಮಿಗಳ, ಸಾಹಸಿಗರ ವಂಶ, -- ಸಂತತಿ : ನಮ್ಮದು 
ವೀರಕುಲ (ವಚಭಾ. ೭೭). [ಸಂ.) 


ವೀರಕೇಳಿ 


ವೀರಕೇಳಿ (ನಾ). ಪೌರುಷದ ಆಟ ; ಸಾಹಸದ ಕ್ರೀಡೆ : ವೀರಕೇಳೀಶ್ರಮವಡಗೆ 
ಕರ್ಪೂರ ವೀಳೆಯಗೊಂಡು ಮತ್ತೆ ಮಹಾರುಭಟೆಯಲಿ ಸುಭಟರೆದ್ದರು ತೂಗಿ 
ನಿಜಗದೆಯ (ಕುವ್ಮಾಗ. ೬-೩೩). (ಸಂ. ವೀರಕೇಲಿ] 

ವೀರಕ್ಷಾಮ (ನಾ). ಭೀಕರವಾದ ಕ್ಷಾಮ ; ಭಯಂಕರವಾದ ಬರಗಾಲ, - 
ದುರ್ಭಿಕ್ಷ : ಭರಮಪ್ಪನಾಯಕನ ಆಳಿಕೆಯಲ್ಲಿ ವೀರಕ್ಷಾಮ ಪ್ರಾಪ್ತವಾಯಿತು 
(ಚಿತ್ರಪಾ. ೭ ಉಪೋದ್ಧಾತ) ; ೧೮೮೦ನೆಯ ಇಸವಿಯಲ್ಲಿ ಬಂಗಾಳದಲ್ಲಿ ವೀರಕ್ಸಾಮವು 
ಪ್ರಾಪ್ತವಾಗಿ ಜನರಲ್ಲಿ ಹಾಹಾಕಾರ ಉಂಟಾಯಿತು (ಜಗಚಂ. ೭). (ಸಂ.] 

ವೀರಕ್ಷೇತ್ರ (ನಾ). ಶೂರರಾದ ಕ್ಷತ್ರಿಯರು ಹೋರಾಡುವ ಸ್ಥಳ ; 
ಸಾಹಸಕೃತ್ಯಗಳು ನಡೆಯುವ ಸ್ಥಳ : ವೀರಕ್ಷೇತ್ರಮಗುರ್ವಿಗಂಕದ ಕುರುಕ್ಷೇತ್ರಂ 

- ವೈರಿಸಂಹಾರಂ ಮಾಡದೆ ಮಾಣೆನೆಂದು ಹರಿಗಂ ಕೆಯ್ಕೊಂಡನುತ್ಸಾಹಮಂ | 

(ಪಂಪಭಾ. ೯-೧೦೫). ([ಸಂ.] 

ವೀರಗಚ್ಚೆ, ವೀರಕಚ್ಚೆ (ನಾ). ಶೂರರು ಯುದ್ದದ ಸಮಯದಲ್ಲಿ ಹಾಕಿಕೊಳ್ಳುವ | 
ಕಚ್ಚೆ ; ಹೋರಾಡಲು ಅನುಕೂಲವಾಗುವಂತೆ ಧೋತ್ರ ಅಥವಾ ಸೀರೆಯನ್ನು | 
ಉಟ್ಟುಕೊಳ್ಳುವ ಒಂದು ರೀತಿ : ವೀರಗಚ್ಚೆಯ ಖಳರು ಹೊಟವಡೆ ತೇರು ಕರಿ 
ಘಟೆ ಕುಣಿವ ಕುದುರೆಯ ವೀರಶೆಕ್ಕೆಯ ತೊಡರುಪೆಂಡೆಯರಸುರಪಡೆ ಕವಿಯೆ: 
(ಕೌಶಿರಾ. ೨೦-೧೧). ವೀರಕಚ್ಚೆ : ಬಂದವನು ದೀರ್ಫಕಾಯನು . . . ವೀರಕಚ್ಚೆಹಾಕಿ 
(ನಿಷ್ಕಾಮ. ೪೦) ; ಹುಡುಗಿಯು ವೀರಕಚ್ಚೆಯನ್ನು ಕಟ್ಟೆ ಹೆಗಲು ಮೇಲಿನಿಂದ ಸೆರಗನ್ನು 
ಬಿಗಿದು ಸೊಂಟಕ್ಕೆ ಸುತ್ತಿದ್ದಳು (ಶ್ರೀರಾಯ. ೨). (ವೀರ *- ಕಚ್ಚೆ] 

ವೀರಗಣ (ನಾ). ೧. ಶೂರರ ಸಮೂಹ ; ಪರಾಕ್ರಮಿಗಳ ಗುಂಪು : 6. 
೨. [ವೀಶೈ] ವೀರಭದ್ರ : ನರಹರಿಯನಾ ವೀರಗಣನಂಬರಕೆ ಹಾಯ್ಕುವ ತೆಜದೆ 
ಹಾಯ್ಕುತ. . . ಹೆರನಿಭದೈತ್ಯನಂ ಸಂಹರಿಸಿ ಸೀಳುವ ಮಾರ್ಗದಿಂದೊಡೆಸೀಳ್ದನುರ್ಬಿನಲಿ 
(ಬಸಪು. ೨೧-೪೩). ([ಸಂ.] 

ವೀರಗಲ್ಲು (ನಾ). ಯುದ್ಧದಲ್ಲಿ ಸತ್ತ ವೀರನ ಸ್ಮರಣಾರ್ಥವಾಗಿ ನಿಲ್ಲಿಸಿದ 
(ವೀರನ ಸಾಹಸಗಳನ್ನು ವರ್ಣಿಸುವ ಬರವಣಿಗೆ ಅಥವಾ ಚಿತ್ರವನ್ನುಳ್ಳ) 
ಕಲ್ಲು : ಮಾರತಮ್ಮನು . . . ಕಾಳಗದಲ್ಲು ಕಾದಿ ಬಿದ್ದನು ಆ ಮಾರತಮ್ಮನು 
ದೇವಲೋಕಕ್ಕೆ ಸಲಬೇಕೆನ್ಲು ಆತನ ತಮ್ಮ ಮಲಿಯನಾಯಕ ಆ ಮಾರತಮ್ಮನ ; 


ದ್‌ 


s 


25 


ಮಕ್ಕಳು ಸೋಮಣ್ಣ ೩೫೬ ವೀರಗಲ್ಲು ಶ್ರೀ ಶ್ರೀ ಶ್ರೀ (ಎಕ. 1. ೮೬-೪ ; 1285) ; 
ವೀರಗಲ್ಲುಗಳು ದೇಶದ ಎಲ್ಲ ಭಾಗಗಳಲ್ಲಿಯೂ ಕಂಡುಬರುತ್ತವೆ 
(ಮೈವಾಸ್ತು. ೫೭). (ವೀರ 4 ಕಲ್ಲು (ಆ ಕಲ್‌) 


ವೀರಗಾಣಿಕೆ (ನಾ). ಶೂರರಿಗೆ ಅರ್ಪಿಸುವ ಕಾಣಿಕೆ : ಹುಡುಗನು x೫ |30 
ವೀರಗಾಣಿಕೆಯನು ದೇವರಿಗೆ ನೈವೇದ್ಮ್ಧಕಾಲಃ*ಂದು ದಿಪದ ಪಲ ತಂಮದೆಂದು | 
ದೇವಾಪ್ಪುಥ್ಲಿಯ ಮಹಾಮಹತ್ತಿನೊಳಗಾದ ಸುತ್ತುರ ಸಿಂಹ್ವಾಸನ ವಲೌಕೆಯಗಿ ಮಾಡಿದ | 
ಧರ್ಮಕ್ಕೆ (ಎಕ. ೪ (ಣ). ತಿರುಮ. ೮೩-೪ ;ಸು. ;7 ನೆಯ ಶತ). | 

(ವೀರ + ಕಾಣಿಕೆ (ಇ ಕಾಣ್ಮೆ)] 

ವೀರಗಾಥೆ (ನಾ). ವೀರರ ಸಾಹಸದ ಕಥೆಗಳನ್ನು ವರ್ಣಿಸುವ ಹಾಡಿನ |೩ 
ರೂಪದ ಕೃತಿ : ಯಾರಿಂದ ಭಾರತವು ""ವೀರಗಾಥಾ'' ಎಂದು ಹೆಸರುವಾಸಿ 
ಯಾಯಿತೋ ಅವರನ್ನು ಸ್ಮರಿಸುವಾಗ ವೀರಶಕ್ತಿಸ್ತರೂಪಿಣಿಯಾದ ಅಬಲೆಯೊಬ್ಬಳು 
ರೋಷದು:ಖಸಂತಪ್ತವದನೆಯಾಗಿ ಮುಂದೆ ಬರುತ್ತಾಳೆ (ಭಾರದ. ೪೮೫) ; ಮಹಾಕವಿ 
ಯಾಗಿದ್ದ ಮೊಗಲ ಸಾಮ್ರಾಟ ಬಹದ್ದೂರಶಹನು ತನ್ನದೊಂದು ವೀರಗಾಥೆಯಲ್ಲಿ 
ಅಂದಿನ ಭಾರತದ ಅಂತಃಸತ್ವವನ್ನು ಮಾರ್ಮಿಕವಾಗಿ ಚಿತ್ರಿಸಿರುವನು (ಪ್ರಬಂಧ. ೫೪). 

[ಸಂ. ವೀರಗಾಥ) 

ವೀರಗಾಲು (ನಾ). ಯುದ್ಧಮಾಡುವಾಗ ವೀರರು ಮಂಡಿಯೂರಿ | 
ಕುಳಿತುಕೊಳ್ಳುವ ಒಂದು ಭಂಗಿ ; ವೀರಮಂಡಿ : ಸ್ತಬ್ಹವಾದ ವಾತಾವರಣದಲ್ಲಿ 
ರಾಚಮಲ್ಲನುಮಾತ್ರೆಗಳನ್ನೆಣಿಸಿಕೊಂಡು, ಮೈ ತುಂಬಿದವನಂತೆ ವೀರಗಾಲು ಹೊಡೆದು, 
ಮುಕ್ತಾಯವನ್ನಿತ್ತ ಕೂಡಲೇ, ಜನಸಂದಣಿಯೆಲ್ಲ 'ಹಾ! ಹಾ! ಭಲೆ! ಭಲೆ!!' ಎಂದು 
ಕೂಗಿದರು (ಜೆಟ್ಟಹೊ. ೧೩). 1ವೀರ 1 ಕಾಲು (ಆ ಕಾಲ್‌.) 


4 


4s 


೭೯೮೭ 


ವೀರಡೌಡೆ 


ವೀರಗಾಸೆ, ವೀರಕಾಶೆ (ನಾ). ೧. ವ ವೀರಗಚ್ಚೆ : ವೀರಗಾಸೆಯನುಟ್ಟು ಸುರ 


ನರರಾರತಿಗೆ ಕೈಗೊಟ್ಟು ಸಾಕ್ಷಾತ್ಕಾರವಾಗಿಹ ಕೃಷ್ಣದೇವನ ದೂರದಲಿ ಕಂಡು 
(ಕೃಷ್ಣಾಕಾ. ೧೭-೪೮). ೨. ಒ೦ದು ಬಗೆಯ ಕುಣಿತ ; ವೀರಗಚ್ಚೆ ಹಾಕಿಕೊಂಡು 
ವೀರಭದ್ರನಂತೆ ನರ್ತಿಸುವುದು : ವೀರಭದ್ರನು ತೋರಿದ ಪ್ರತಾಪದ ಪ್ರತೀಕವೇ 
"ವೀರಗಾಸೆ' (ಕಟಕ. ೧೬೦). ೩. ವೀರಗಚ್ಚೆ ಹಾಕಿಕೊಂಡು ಕುಣಿಯುವವನು : 
ಶಸ್ತ್ರಪವಾಡ ನಡೆಸುವುದು ವೀರಗಾಸೆಯವರ ಮತ್ತೊಂದು ವಿಶೇಷ (ಕಜಕ. ೧೬೦). 
ವೀರಕಾಶೆ : ೧. ಈ ದೇಶದ ಮರಾಟೆಯವರಾದ ನಮ್ಮಲ್ಲಿ ಯುದ್ಧದ ಪ್ರಮೇಯ 
ಬಂದಾಗೆಲ್ಲಾ ನಮ್ಮ ಸ್ತ್ರೀಜನರು ವೀರಕಾಶೆಯನ್ನು ಕಟ್ಟಿ ಕದನಕ್ಕೆ ಸಿಡ್ಮರಾಗ್ಬುತ್ತಾರೆ 
(ಮುಸುಗ. ೩೦). 
ವೀರಗಾಸೆಕುಣಿತ ಎ (ವೀರಗಚ್ಚೆಯನ್ನು ಕಟ್ಟಿಕೊಂಡು ಕುಣಿಯುವ) 
ಒಂದು ಬಗೆಯ ಕುಣಿತ, -- ನೃತ್ಯ : "ವೀರಗಾಸೆ' ಕುಣಿತದ ಹಿನ್ನೆಲೆ ಬಗ್ಗೆ 
ಪ್ರಚಲಿತವಿರುವ ಒಂದು ಪೌರಾಣಿಕಪ್ರಸಂಗ ಹೀಗಿದೆ (ಕಜಕ. ೧೫೮). (ವೀರ * ಕಾಸೆ) 
ವೀರಗುಣ (ನಾ). ಶೂರಸ್ವಭಾವ ; ಶೌರ್ಯ ; ಪರಾಕ್ರಮ : ವಸುಮತಿ ಸಾಕ್ಷಿ 


ಧೀರತೆಗೆ . . . ಸಾಹಸಕೆ ನಿಜಾಸಿ ಸಾಕ್ಷಿಗಳ ವೀರಗುಣಕ್ಕೆನೆ ಮತ್ತ ಪೆಂಪಿಗೆನ್ನೆಸ 
ಕಮೆನೆಯ್ದೆ ಬಿತ್ತರಿಪರಾರ್ಗ್ಗಳೆ ಭಾಸ್ಕರದಣ್ಣನಾಥನಂ (ಸೌಇಇ ೫%. ೪೬-೩೨ ; 1072). 
[ಸಂ.] 


ವೀರಗೆಲಸ (ನಾ). ಶೌರ್ಯದಿಂದ ಕೂಡಿದ ಕೆಲಸ ; ಸಾಹಸದ ಕಾರ್ಯ : 
ವೀರಗೆಲಸದ ಷೋಡಶರಿಗೆಯು ತೇರಸಗಣಂಗಳಿಗೆ ನಮಿಸಿಯಪಾರಪರಿಯಲಿ 
ಹರಸಿಕೊಂಡಹೆವೆನ್ನದೆ (ಬಸಪು. ೪೮-೧೮). [ವೀರ + ಕೆಲಸ] 


20| ವೀರಗೋಷ್ಠಿ (ನಾ). ಪರಾಕ್ರಮಿಗಳ ಸಭೆ ; ವೀರರ ಕೂಟ : ಬಾಹುಬಲಿಕುಮಾರನ 


ವಿಜಯ ಸ್ಮನ್ಮದೊಳ್‌ ಮಸೆಯಿಪ ಶಸ್ತ್ರಕೋಟಿ ಸಮಕಟ್ಟುವ ಸನ್ನಣಂ. .. ಎಸೆವುಗ್ರರಣಾನಕ 
ರೌದ್ರಘೋಷಮೇರ್ವ್ಮಸನಮನುಂಟುಮಾಡಿದುದು ಪಂದೆಗಮಂದಿನ ವೀರಗೋಷ್ಠಿಯೊಳ್‌ 
(ಅದಿಪು ೧೪-೯೦). ([ಸಂ.] 


ವೀರಚಕ್ರ (ನಾ). ವೀರರ ಸಮೂಹವನ್ನುಳ್ಳವನು : ಅಂತು ನಿಖಿಲ 


ಜಗದಾಶ್ಚರ್ಯಶೌರ್ಯರಸ ಬಹಾುಲಬಾಲಕ್ರೀಡಾಚಮುತ್ಕಾರಿತವೀರಚಕ್ರನುಂ 
ನಿಜೋದಯಾನಂದಿತ ಜಗಚ್ಚಕ್ರನುಮಾಗಿ ಯೌವನಪ್ರಾಪ್ರನಾಗೆ (ಆದಿಪು. 5-೪೨ ವ). 
[ಸಂ.1 


ವೀರಚರಿತ (ನಾ). ವೀರೋಚಿತವಾದ ನಡವಳಿಕೆ ; ಶೌರ್ಯಸ್ವಭಾವ : 


ಉದಾರವೀರಚರಿತನಿರತಕದನಕರ್ಕಶಕ್ಷತ್ರಿಯಂಗೆ ವಿಪಕ್ಷ ಕ್ಷತ್ರಿಯ ಪರಾಕ್ರಮಾಕರ್ಣ 
ನೋದೀರ್ಣ ಕ್ರೋಧದೊಳಳೀಕಬ್ರುಕುಟಿಯುಂ . . . ನಿಷ್ಕಾರಣಕಾಯಕಂಪನಮುಂ 
ನಿರಾಲಂಬನ ವಾಗಾಡಂಬರಮುಂ ತಕ್ಕುದಲ್ಲು (ಆದಿಪು. ೧೪-೮೧ ವ). ([ಸಂ.] 

ವೀರಚಿಮ್ಮುರಿ (ನಾ). ವೀರರು ಧರಿಸುವ ರುಮಾಲು, - ಶಿರಸ್ತ್ರಾಣ : ಸುತ್ತಿದ 
ವೀರಚಿಮ್ಮುರಿಯ ವಜ್ರಾಂಗಿಯನೆತ್ತಿದ ಬ್ರಹ್ಮರಂಧ್ರದಲಿ ಕೆತ್ತಿದುವಸುರೇಶನ 
ಮಾರ್ಗಣ ನೆಗ್ಗೊತ್ತಿದುವಧಟಯಾದವರ (ಮೋಹತ. ೪೦-೪೯) ; ಪೂವಿಲ್ಲ ತಾ ಪತಿಯ 
ಚಲ್ಲಣಮಂ ತೊಟ್ಟು ತೀವಿ ಕಾಸೆಯ ಬಿಗಿದು ವೀರಚಿಮ್ಮುರಿ ಸುತ್ತಿವೋವಿ ಕತ್ತುರಿ 
ಶಿಲಕವಿಟ್ಟು ಪೂಸರ ಮುಡಿದು ಗೀರುಗಂಧವನು ಧರಿಸಿ (ನವಮೋ. ೧೨-೩೨). 

[ವೀರ 4 ಚಿಮ್ಮುರಿ] 

ವೀರಚೌಪದಿ (ನಾ). (ಛಂದ) ನಾಲ್ಕುಪಾದಗಳುಳ್ಳ ಒಂದುಬಗೆಯ ಚೌಪದಿ, 
— ಸೀಸಪದ್ಕ : ಕನ್ನಡದ ಕಿರಿಸೀಸ . .. ಈ ಬಗೆಯ ಸೀಸದ ಛಂದೋಬಂಧವನ್ನು 
“ವೀರಚೌಪದಿ' ಎಂದು ಕರೆಯುವುದುಂಟು (ಛಂದೋವಿ. ೨೧೧) ; ಕೆಳಗಿನದು ` 
ಪ್ರಾಸಬದ್ಧವಾಗಿರುವ ವೀರಚೌಪದಿ (ಸಂಶೋದ. ೧೩೪) ; ಇದರಲ್ಲಿಯ ಪದ್ಮಗಳು 
ದ್ವಿಪದಿಗಳು, ಇಲ್ಲವೆ ಚೌಪದಿಗಳು, ಇಲ್ಲವೆ ವೀರಚೌಪದಿಗಳೆಂಬ ಕುಸುಮಷಟ್ಟದಿಯ 
ಭೇದಗಳು (ಕಎಪು ಬಿಕೆ). (ವೀರ *- ಚೌಪದಿ] 

ವೀರಜನನಿ (ನಾ). ವೀರನನ್ನು ಹೆತ್ತ ತಾಯಿ : ವೀರಮಾತೆ : ನಿನ್ನಂ ಪೆತ್ತಳ್‌ 
ಮೊಲೆವೆತ್ತಳೆ ವೀರಜನನಿವೆಸರಂ ಪೆತ್ತಳ್‌ (ಗದಾಯು. ೪-೫೫) . 1ಸಂ. ವೀರಜನನೀ) 

ವೀರಡೌಡೆ (ನಾ). ಯುದ್ಧ ಸಮಯದಲ್ಲಿ, ಯುದ್ದೋತ್ಸಾಹ, 


ವೀರಣ್ಮ ೭೯೮೮ ವೀರಪಾಠಕ 


ವೀರಾವೇಶಗಳನ್ನುಂಟುಮಾಡಲು ಬಾರಿಸುವ ಒಂದುಬಗೆಯ ಚರ್ಮವಾದ್ಕ ; | | ವೀರನೂಪುರ (ನಾ). ಶೂರರಾದವರು ಕಾಲಿಗೆ ಧರಿಸುವ ಒಂದು ಬಗೆಯ 


ರಣಭೇರಿ : ಎತ್ತ ನೋಡಿದರತ್ತ ಬೊಂಬಾಳ ಕೈದೀಪ ಸುತ್ತ ಭೇರಿಯು ವೀರಡೌಡೆ ಕಡಗದಂತಹ ಆಭರಣ ; ಪೆಂಡೆಯ : ಸಂದಣಿಯ ಸುಕರದ ಕೈದುಗಳ ವರ 
(ದೇವಾಂಬ್ರ. ೩-೧೬೨). [ವೀರ 4 ಡೌಡೆ (೬ ಡವುಡೆ,)) 'ವೀರನೂಪುರದ ಕುಣಿವ ಸುರಗಿಯ ಪಳಹರದ ಡೊಂಕಣಿಯ ಭೇದಿಪ ಖಡ್ಗ ಬಿಲು 
ವೀರಣ್ಣ, ಬೀರಣ (ನಾ). (ಮದುವೆ ಮುಂತಾದ ಶುಭಸಮಯಗಳಲ್ಲಿ ಬಲುಗಣೆಯ ಸಂಖ್ಯೆಯ ಕೈದುಗಳ ಕಾಲಾಳ ನೋಡಿದರು (ಕುವ್ಮಾಉ. ೧೧-೧೬). ಸಂ.) 
ಬಳಸುವ) ಒಂದು ಬಗೆಯ ದೊಡ್ಡಹರೆ, -- ಚರ್ಮವಾದ್ಕ : |5| ವೀರನೇವುರ (ನಾ). ಎ ವೀರನೂಪುರ : ಹಾರ ಹಣಿದುದು ಕರ್ಣಪೂರದ 
ವೀ[ಪಾಠಾಂ. ಬೀ]ರಣ ತಂಬಟ ಹಟ್‌ . . . ನಿಸ್ಸಾಳ ಬೊಬ್ಬೆಯ ದನಿ ತುಂಬಿದು ಚಾರುಮಣಿಗಳು ಸಡಲಿದುವು ಪದವೀರನೇವುರ ನೆಗ್ಗಿದವು ಕುಗ್ಗಿದವು ನೆನಹುಗಳು 
ದಂದೆಣ್ಣೆಸೆಯನು (ಸೊಬಸೋ. ೫-೪೩) ; ತಣಿದರು ಹೋರಿ ಕುಜ್‌ ಕೋಣಗಳ ಬೊಬ್ಬೆಯ (ಕುವ್ಮಾಅ. ೧೪-೬). [ವೀರ “- ನೇವುರ) 
ವೀರಣದ ಬೊಗ್ಗುಗಳ ಲಗ್ಗೆಯಲುಭಯಪಾರ್ಶ್ವದಲಿ (ತೊರರಾ. ೬-೨೦-೨೮) ; ತಿತ್ತಿರಿ |. | ವೀರಪಟಹ (ನಾ). ಪರಾಕ್ರಮಸೂಚಕವಾದ ತಮಟೆವಾದ್ಕ : ವೀರಪಟಹದ 
ಕಾಳೆ ವೀರಣ . . . ವೀರವೃಂದದ ನಾದ ತುಂಬಿತೀರೈದು ದಿಕ್ಕಿನೊಳು (ಭರಚ. ೩೧-೫೯). ದುಂದುಭಿಯ ಡಂಬರದ ರವವಳ್ಳಿಲ್‌ದುದಂಬರವ (ಕುವ್ಮಾಆ. ೧೩-೨೮). [ಸಂ.] 
ಬೀರಣ್ಣ : ಬೀರಣ ಡೌಡೆ . . . ಕಹಳೆಗಳು ಸಡಗರಂಬೆತ್ತು ನಾನಾವಾದ್ಮದಬ್ಬರ |10| ವೀರಪಟ್ಟ (ನಾ). ಸೇನಾಧಿಪತಿಯ ಅಧಿಕಾರ, ಪದವಿ ಮತ್ತು ಆ ಅಧಿಕಾರದ 
ವಿರಾಜಿಸಲು (ರಾಘಚ. ೧೯-೫೮). (ದೇ. ॥ ತಮಿ. ವೀರಾಣ ; ತೆಲು. ವೀರಣ, ವೀರಾಣ] ಸೂಚಕವಾಗಿ ಹಣೆಗೆ ಕಟ್ಟುವ ಪಟ್ಟಿ,-- ಫಲಕ : ಸುಲಿಪಲ್‌ ತಬ್ಬಲ 
ವೀರಣ್ಮ (ನಾ). ಒಂದು ಬಗೆಯ ಸುಗಂಧಯುಕ್ತವಾದ ಹುಲ್ಲು ;ಲಾಮಂಚ : ತಾರಕಾವಯವಮಂ ಪೀನಂ ಲಲಾಟಾಗ್ರದೊಳ್‌ ನೆಲೆಗೊಂಡೊಪ್ಪುವ ವೀರಪಟ್ಟ 
""ವೀರಣಂ. ವೀರತರಂ - ೨ ಮರಕಬ್ಬಿನ ಪೆಸರುಗಳು, ಕೆಲವರು ಲಾಳೀಕಡ್ಡಿ | ಮುದಯಂಗೆಯ್ವಿಂದುವಂ.... ವಕ್ಚಾರುಣಂ ಸಂಜೆಯಂಗೆಲೆ ಪೋಲ್ತತ್ತು ತಳಪ್ರಹಾರಿಯ 
ಯನ್ನುವರು, ಕೆಲವರು ಹುಲ್ಲಾಳೇ ಕಡ್ಡಿಯನ್ನುವರು'' (ಸಿದ್ಧಾಂತಿ. ೫೦). (ಸಂ.] ಶಿರಂ ಹೇಮಾದ್ರಿಯಾಕಾರಮಂ (ಕಾವ್ಯಸಾ. 5೨೫ ಶೂದ್ರಕ) : ಇವರಿನ್ನುಮಾಂತಿಜ್‌ವರೆಂದು 


ವೀರತನ (ನಾ). ಶೂರತನ ; ಪೌರುಷ : ಜನನಾಥಂ ಬಿದ್ದರಸಂಗನುನಯದಿಂ |15। ವಿಮೋಹಿಸಿ ವೀರಪಟ್ಟಮಂ ಬಗೆಯದೆ ಕಟ್ಟಿದೆ (ಪಂಪಭಾ. ೧೦-೧೬) ; ವೀರಪಟ್ಟವನತುಳ 
ಲೆಂಕವಳಿಯೊಳು ವೀರತನಂ ತನಗೆನಿಸಿ ಬೀ(ರ]ಡೊಂಗಿನ ಬಸವಂ ಕೊಟ್ಟು ಪಡೆದ!) ಬಲಭೀಷ್ಮಂಗೆ ಕಟ್ಟುವೆನೆನುತ ಕುರುರಾಯ ಮತದ ನಿಶ್ಚಯದಿಂದ ಗುರು ಗುರುಸುತನ 


ಸಗ್ಗದ ಸುಖವನು (ಮೈಅರಿ. ೧೯೪೩. ೩೩-೫ :ಸು. 1217) ; ಪುರುಷನ ಭಾವಂ, ಪುರುಷತನಂ, ಕಳುಹಿದನು (ಕುವ್ಮಾಭೀ. ೧-೧೫). ಸಂ.) 
ಏವಂ ವೀರತನಂ, ಶೂರತನಂ, ಬಲ್ಲತನಂ (ಶಬ್ದಾನು. ೪೩೦ ಪ್ರಯೋ). (ವೀರ 4 - ತನ] | | ವೀರಪಟ್ಟೆ (ನಾ). ಇ ವೀರಪಟ್ಟ : ಪ್ರತಿಗರುಡಿಕಾಅ ಬಿರುದ ಪಾಡಿಂಗೆ ಒದಗಲು 
ವೀರತರ (ನಾ). ೧. ಶ್ರೇಷ್ಠನಾದ ವೀರ; ಅತಿಶಯಶೂರ. ೨. ಎ ವೀರಣ್ಮ : | ವೀರಪಟ್ಟೆಯ ಕಟ್ಟಿ ತಿಗುರನೇಜ್‌ಸಿಕೊಂಬೆ (ಬಸವ. ೭೦೧). (ಆ ವೀರಪಟ್ಟ] 
““ವೀರಣಂ, ವೀರತರಂ - ೨ ಮರಕಬ್ಬಿನ ಪೆಸರುಗಳು, ಕೆಲವರು ಲಾಳೀಕಡ್ಡಿ |20| ವೀರಪಣ (ನಾ). ೨ ವೀರತನ : ಒಡ್ಡವಣೆ, ಚಡ್ಡಣೆ . . . ಪಾರುಖಾಣೆ ಎಂಬ 
ಯನ್ನುವರು, ಕೆಲವರು ಹುಲ್ಲಾಳೇಕಡ್ಡಿಯನ್ನುವರು'' (ಸಿದ್ಧಾಂತಿ. ೧೫೦). (ಸಂ.] ಶಬ್ದಗಳೂ ಅವುಗಳ "ಣೆ' ಅಂತ್ಯವೂ ವೀರಪಣ, ಜಾಣಪಣ, ವಿಸ್ತಾರಪಣ ಈ 
ವೀರತರು (ನಾ). ೧. ಒಂದು ಬಗೆಯ ಮರ ; ಅರ್ಜುನವೃಕ್ಸ ; ಕೆಂಪು ; ಭಾವನಾಮಗಳಲ್ಲಿಯ "ಪಣ' ಉಪಪದವೂ ಮರಾಠಿಯ ಕಂಡಿತವಾದ 
ಮತ್ತಿಮರ : ""ನದೀಸರ್ಜ;, ವೀರತರುಃ, ಇಂದ್ರದ್ರುಃ, ಕಕುಭಃ, ಅರ್ಜುನಃ -- ೫ ಪ್ರಭಾವವನ್ನು ತೋರಿಸುತ್ತವೆ (ಕಸಾಚ. ೨೬೧). (ವೀರ * - ಪಣ್ಮ) 
ತೋರಮತ್ತೀಗಿಡ, ಕೆಂಪುಮತ್ತೀಗಿಡ, ರಕ್ತಾರ್ಜುನವೃಕ್ಷ'' (ಸಿದ್ಹಾಂತಿ. ೧೨೨). ವೀರಪತ್ನಿ (ನಾ). ಶೂರನ ಹೆಂಡತಿ ; ಪರಾಕ್ರಮಿಯ ಸತಿ : ವೀರಪತ್ನೀನಿವಹಕ್ಕಾ 
೨. ಬಿಲ್ಬಪತ್ರೆಮರ ; ಬಿಲ್ವವೃಕ್ಷ. ಸಂ.] 25|  ನಂದಬಾಷ್ಟಾವಳಿಯನೆ ಕುಚದೊಳ್‌ ಹಾರಮಂ ಮಾಡುತುಂ ಭೂಭುವನಾಂತರ್ಭಾಗಮಂ 
ವೀರತಾಂಬೂಲ (ನಾ). ಯುದ್ಧಕ್ಕೆ ಹೊರಟುನಿಂತ ವೀರರಿಗೆ ಶುಭ ಹಾರೈಸಿ | | ಪರ್ವಿದುದು ಸಮರಸನ್ನಾಹಭೇರೀನೀನಾದಂ (ಅದಿಪು ೧೪-೮೬) ; ಸತೀಸಂಯುಕ್ತೆ 
ಕೊಡುವ ತಾಂಬೂಲ,-- ವೀಳೆಯ : ಅರಸನು ತನ್ನ ಹಸ್ತದಿಂದಲೇ ವೀರ ಪೃಥ್ವೀರಾಜನ ವೀರಪತ್ನಿ (ಬಾರದ. ೪೮೯). (ಸಂ. ವೀರಪತ್ನೀ] 
ತಾಂಬೂಲವನ್ನು ಕೊಟ್ಟು ಸಂಭಾವಿಸಿ ಕಳುಹಿಸಿಕೊಟ್ಟನು (ನಡೆದಾ. ॥.೧೪೭೧). [ಸಂ.) ವೀರಪದಕ (ನಾ). ವೀರತ್ವವನ್ನು ಸೂಚಿಸುವ ಪದಕ : ರಾಗ ಮಿಗೆ ಮೈಯ್ಕೊಳಂ 
ವೀರತಿಕೆ (ನಾ). ಎ ವೀರತನ : ಅಂದೆ ರಾವಣ ಕೊಲಲು ನೇಮಿಸೆಯೆಂದ ಗೀರು ಗಂಧಮ ಧರಿಸುತಾಗ ವುರಸ್ಥಳದಿ ವೀರಪದಕಂ ಮೆರೆಯೆ ಸಾಗಿ ಮರಬಿಲ್ಲು 
ವಿಭಿಷಣರಾಯ ಕೇಳಾ ಮುಂದೆ ಕಾಡುವ ವೀರತಿಕೆಯಿದಲ್‌ಂದ ಲಘುವಹುದೇ |30| . . . . ಜಾಯಿಲಗಳಂ ಪಡಿದಡಿಯೊಳು ಬಿಗಿದು (ನವಮೋ. ೧೬-೧೨). (ಸಂ.] 
(ಕೌಶಿರಾ. ೧೧-೫೩). (ವೀರತೆ 4 - ಇಕೆ) ವೀರಪಲಗೆ (ನಾ). ಎ ವೀರಡೌಡೆ : ವೀರಪಲಗೆಗಳಂ ಆ ವಿಗಡರಡಿಗಡಿಗೆ ತಾಟಪ 
ವೀರತೆ (ನಾ). ಇ ವೀರತನ : ಧರಣಿಯೊಳು ಷೋಡಶಗಣಂಗಳ ನಿರತ | ರಾವ ರಭಸದ ಬೊಬ್ಬೆಗಳಿಗೆ ದಿಶಾವರರು ನಡುನಡುಗೆ (ಬಸಪು ೫-೪೦). 
ವೀರತೆಗೊಲಿದು ಬ್ರಹ್ಮೇಶ್ವರನು ನೆಲೆಗೊಂಡಿದ್ದನಲ್ಲಾ ಪೀಠಮಧ್ಯದಲಿ (ಎಸಪ | | (ವೀರ *- ಪಲಗೆ) 
೫೪-೭೬): ವರಶುಚಿ ವೀರರಾಮನ ಚರಿತವನಿದನೊರೆವೆನೊಲಿದು ಸತ್ಪುರುಷರು | | ವೀರಪವಾಡ (ನಾ). ಧರ್ಮಾಂಧತೆಯಿಂದ ಕೂಡಿದ, ಕ್ರೂರವಾದ ಮತ್ತು 
ಇರದಾದರಿಪುದು ಶುಚಿತೆ ವೀರತೆ ಬಂದು ದೊರೆಕೊಂಬುದು (ಕುರಾಸಾಂ. ೧-೮5). 35| ಉಗ್ರವಾದ ಕ್ರಿಯೆ; ವಿಷ್ಣು, ರುದ್ರ ಮುಂತಾದ ದೇವರ ಹೆಸರಿನಲ್ಲಿ 


(ಸಂ.ವೀರತಾ। | ಹೊಟ್ಟೆಯನ್ನು ಸೀಳಿಕೊಳ್ಳುವುದು, ಕುತ್ತಿಗೆಯನ್ನು ಕತ್ತರಿಸಿಕೊಳ್ಳುವುದು 
ವೀರತ್ವ (ನಾ). ಎ ವೀರತನ : ಚಿತ್ರದೊಳಗೆ ಕ್ಷೇಶದಿಂದುದ್ಕತ್‌ ತಪೋವೀರತ್ವ | | ಮುಂತಾದ ಆಚರಣೆಗಳ ಭೀಕರಕ್ರಿಯೆ : (8). (ವೀರ * ಪವಾಡ] 
ದಿಂದಂ ತತ್ವಮವನೇ ಧೂಪನಂ ಮಾಡಿದನಲಾ ಕೂರ್ತು (ಬಸಪ ೪೪-೪೯). [ಸಂ.) ವ್ವೀರಪಳಿ (ನಾ). ವೀರರು ಉಡುವ ವಸ್ತ್ರ ; ಶೂರರ ಉಡುಗೆ ; ವೀರಗಚ್ಚೆ: 


ವೀರದಂಬುಲ (ನಾ). ಇ ವೀರತಾಂಬೂಲ : ಕೈಯಂ ನೀಡಿ ಬೆಸನಕ್ಕಾಆ್‌ನೆನ್ನದೆ ಮುಂಜೆಆಗನಳವಡಿಸಿ ವೀರಪಳಿಯಂ ಬಿಗಿದು . . . ತೇರೆಂ ಜಯನಿನಾದದಿಂದೇಟ್‌ದಂ 
ವೀರದಂಬುಲವಂ ಕೊಳುತಲಾಗ (ಬಸಪ್ಪ ೬೦-೬೧). (ಆ ಸಂ. ವೀರತಾಂಬೂಲ) 40 ಸಮರಕೆ ಧನಂಜಯಂ (ಚೈಮಿಭಾ. ೧೨-೫೧). [ವೀರ + ಪಳ್ಳಿ (< ಪಲ್ಮ್‌)] 

ವೀರದಾಸತ್ವ (ನಾ). ಸಜ್ಜನತ್ವದ ಆರುವಿಧಗಳಲ್ಲಿ ಒಂದು :ದಾಸತ್ವ ವೀರದಾಸತ್ವ | | ವೀರಪಾಂಚಾಳ (ನಾ). ಪಾಂಚಾಳರಲ್ಲಿ ಒಂದು ಪಂಗಡದ ಹೆಸರು : ಸಮಸ್ತ 
ಭೃತ್ಯತ್ವ ವೀರಭೃತ್ಯತ್ವ ಸಮಯಾಚಾರತ್ವ ಸಕಲಾವಸ್ಥಾತ್ವಂಗಳೆಂಬ ಷಡ್ವಿಧ ಸಜ್ಜನತ್ವ | ವೀರಪಾಂಚಾಳ ೩೩೩ ರು ಕೂಡಿ. . . ಕೊಟ್ಟ ಸಿಲಾಸಾಸನದ ಕ್ರಮವೆಂತೆಂದಣೆ 
ಯುಕ್ತನಾಗಿ (ಎವೇಕ. ೯೭). [ಸಂ.] (ಎಕ. 1%. ಮಾಗಡಿ ೧೫-೨೭ : 1೩15). (ಸಂ. ವೀರಪಾಂಚಾಲ) 


ವೀರಧರ್ಮ (ನಾ). ವೀರರಿಗೆ ಉಚಿತವಾದ ಧರ್ಮ ; ಶೌರ್ಯೋಚಿತವಾದ | | ವೀರಪಾಠಕ (ನಾನ ವೀರರನ್ನು ಹೊಗಳುವವನು ; ಸ್ತುತಿಪಾಠಕ : ಹಾರುವರ 
ನಡವಳಿಕೆ : ಇವರೆಲ್ಲ ಮಹಾತ್ಕಾಗಚೀವಿಗಳು, ವೀರಧರ್ಮವನ್ನು ಪಾಲಿಸಿದವರು 145 ಸರಕೆಗಳನಾನುತ ವೀರಪಾಠಕರೊಲವ ಸಲಿಸುತ ನಾರಿಯರು ನಲವಿಂದ ಮುತ್ತಿನ 
(ಭಾರದ. ೪೯). [೫೦.7 | | ಸೇಸೆಗಳ ತಳಿಯೆ (ಕೌಶಿರಾ. ೩೩-೪೪. [ಪಂ.] 


ವೀರಪಾಣ 


ವೀರಪಾಣ (ನಾ). ಯೋಧರು ಯುದ್ಧಮಾಡುವ ಮೊದಲು .ಆಥವಾ 
ನಂತರ ತೆಗೆದುಕೊಳ್ಳುವ ಉತ್ತೇಜಕವಾದ ಮಾದಕಪಾನೀಯ : 
“ವೀರಪಾಣಂ - ೧. . . ಕಾಳಗ ನಡೆಯುತ್ತಿರುವಾಗಲೂ ಮುಂದೆ ನಡೆಯ 
ಬೇಕಾಗಿರುವಾಗಲೂ ವೀರಭಟರು ಆಯಾಸವಿಲ್ಲದೆ ಸ್ಥಿರವಾಗಿರುವದಕ್ಕೆ ಮಾಡುವ 
ಮದ್ಮಪಾನದ ಹೆಸರು'' (ಸಿದ್ಧಾಂತಿ. ೨೬೯). [ಸಂ.] 

ವೀರಪುಂಗವ (ನಾ). ವೀರರಲ್ಲಿ ಶ್ರೇಷ್ಠನಾದವನು ; ಮಹಾಪರಾಕ್ರಮಿ : ಕೊಡು 
ಕೊಡು ರಾಯನಪ್ಪಣೆಯನೆಂದುಲ್‌ ಬೇಡಿದರಂದು ... ಬಿಂಕದ ಭೀಕರ ವೀರಪುಂಗವರ್‌ 
(ಹಮ್ಮಾರ. ೩-೩೬) ; ವೀರಪುಂಗವನು ನಿಪುಂಗವನ ಬಳಿಗೆ ಬಂದಿದ್ದಾನೆ 
(ಮಹಾಣ. ೧೭). ([ಸಂ.] 

ವೀರಪುರುಷ (ನಾ). ಶೂರನಾದವನು ; ಪರಾಕ್ರಮಿ : ""ಶೂರಂ ವಿಕ್ರಾಂತಂ ಕಲಿ 
ಚಾರಭಟಂ ವೀರಪುರುಷನಾತಂಗೆ ಪೆಸರ್‌'' (ವಸ್ತುಕೋ. ೧೭೦-೧೨). ([ಸಂ.] 

ವೀರಪೂಜೆ (ನಾ). ವೀರರಾದವರ ಬಗ್ಗೆ ಇರುವ ಪೂಜ್ಯಭಾವನೆ-.: ಹುಟ್ಟದ 
ಒಡನೆ ಮಕ್ಕಳಲ್ಲಿ ಬೆಳಿದು ಬರುವ ವೀರಪೂಜೆಯ ಈ ಒಲವು ತಮತಮಗೆ ಇಷ್ಟವಾದ 
ಮಹಾಪುರುಷರನ್ನು ಅರಸುವಂತೆ ಆಯ್ದುಕೊಳ್ಳುವಂತೆ ಅವರನ್ನು ಬಲವತ್ತರವಾಗಿ 
ಪ್ರೇರಿಸುವುದು (ಕಥಕ. ೩೬). (ಸಂ. ವೀರಪೂಜಾ] 

ವೀರಪೆಂಡೆಯ (ನಾ). ವ ವೀರನೂಪುರ : ಬಲಗಾಲಿನ ವೀರಪೆಂಡೆಯ ಅವನ 
ಉನ್ನತಪದವಯನ್ನು ಸೂಚಿಸುತ್ತಿದ್ದವು (ರೂಲೇಖಾ. ೫). [ವೀರ 4 ಪೆಂಡೆಯ] 

ವೀರಬಣಂಜ 'ವೀರಬಣಜ' ನೋ. 

ವೀರಬಣಂಜಧರ್ಮ, ವೀರಬಳಂಜಧರ್ಮ (ನಾ). ವರ್ತಕರ ಧರ್ಮ : 
ಸತೃ್ಮಸೌಚಾಚಾರ ಚಾರಿತ್ರ ನಯವಿನಯವಿಜ್ಞಾನ ವೀರಬಣಂಜಧರ್ಮಪ್ರತಿಪಾಳಕ . . . 
ಭುವನಪರಾಕ್ರಮೋನ್ನತರುಂ (ಸೌಇಇ. ೫೪, ೧೦೬-೫ ; 1166) ; ಸತ ಸೌಚ ಚಾರು ಚಾರಿತ್ರ 
ನಯವಿನಯವಿಭೂನವೀರಬಣಂಜಧರ್ಮ್ಮ ಪ್ರತಿಪಾಳೆಕರು (ಕಇಆ. ೧೨೩೬-೩೨-೬;118). 
ವೀರಬಳಂಜಧರ್ಮ : ವೀರಬಳಂಜಧರ್ಮ್ಮಪ್ರತಿಪಾಳನವಿಶುದ್ಧಗುಡ್ಡಧ್ವಜ 
ವಿರಾಜಿತಂ (ಎಕ.೪॥ಶಿಕಾರಿ. ೯೪-೮; 1094); ಸತ್ಮ ಸೌಚಾಚಾರ [ಚಾರು] ಚಾರಿತ್ರ 
ನಯವಿನಯ ವಿಜ್ಞಾನ ವೀರಬಳಂಜಧರ್ಮ್ಮ ಪ್ರತಿಪಾಳಕರುಂ (ಕಇಆ. ೪೪-೬೩-೧೧; 1229). 

[ವೀರಬಣಂಜ (ಆ ವೀರಬಣಜ) 3- ಧರ್ಮ] 

ವೀರಬಣಂಜು, ವೀರಬಳಂಜು, ವೀರಬಟಂಜು (ನಾ). ಕರ್ನಾಟಕದಲ್ಲಿದ್ದ 
ಪ್ರಾಚೀನವಾದ ವ್ಯಾಪಾರಿಸಂಸ್ಥೆ ಮತ್ತು ಅದಕ್ಕೆ ಸೇರಿದ ವ್ಯಕ್ತಿ: 

ಸತ್ತ ಶೌಚಾಚಾರ ಚಾರುಚಾರಿತ್ರನಯವಿನಯ ವಿಜ್ಞಾನವೀರಾವತಾರ ವೀರ 
ಬ[ಣಂ]ಜುಗ[ಸ]ಮಯಧರ್ಮ್ಮಪ್ರತಿಪಾಳನವಿಶುದ್ಧಗುಕ್ಮಿಧ್ವಜವಿರಾಜಿತಾನೂನ 
ಸಾಹಸೋತ್ತುಂಗರುಂ ಪುಣ್ಮಪ್ರಸಂಗರುಂ (ಎಇ. ೫1, ೨೫-೫೬:; 1245) ; ಈ 
ವೀರಬಣಂಜುಗಳು ಪ್ರಾಚೀನಕರ್ಣಾಟಕದಲ್ಲಿ ಅತ್ಯಂತ ಪ್ರಭಾವಶಾಲಿಗಳಾಗಿದ್ದ 
ವ್ಯಕ್ತಿಗಳಾಗಿದ್ದರು (ಕಶಾಅ. ೩೮೧). ವೀದಬಳಂಜು : ಉಳಿದ ಶಾಸನಗಳಲ್ಲಿ ವೀರ 
ಬಳಂಜು, ವೀರಬಟಂಜು ಎಂಬ ರೂಪಗಳೂ ದೊರಕುತ್ತವೆ (ಕಶಾಅ. ೩೮೦ ಅಡಿಟಿ). 
ಡಿ ವೀರಬಟರಿಜು : ಸತ್ಯಶೌಚ ಚಾರುಚರಿತ್ರ ನಯವಿನಯವಿಜ್ಞಾನ ವೀರಬಬಂಜು 
x೩೩ ಧರ್ಮಪ್ರತಿಪಾಳನ . . . ಪರಾಕ್ರಮೋಂನತ ವಾಸುದೇವ ಖಣ್ಣಳೀಮೂಳ 
ಭದ್ರೋ[ದ್ವ।ವರ್‌ (ಸೌಇಇ. XV. ೧೨೪-೩೪; 1174). (ವೀರ * ಬಣಂಜು (೯ -ಬಣಜು)] 

ವೀರಬಣಂಜುಧರ್ಮ, ವೀರಬಳಂಜುಧರ್ಮ (ನಾ). ಇ ವೀರಬಣಂಜಧರ್ಮ,: 
ಸತ್ಯಶೌಚಾಚಾರ ಚಾರುಚರಿತ್ರ ನಯವಿನಯ ವಿಜ್ಞಾನ ವೀರಬಣಂಜುಧರ್ಮ 
ಪ್ರತಿಪಾಳ ವಿಶುದ್ಧಗುಡ್ಡಧ್ವಜವಿರಾಜಮಾನ . .. ಭುವನಪರಾಕ್ರಮೋಂನತರುಂ 
(ಎಕ. 111, ಶಿಕಾರಿ. ೧೧೮-೨೭ ; 1054) ; ನಯವಿನಯ ವೀರಬಣಂಜುಧರ್ಮ್ಯಪ್ರತಿಪಾಳನ 
. . . ಭುವನಪರಾಕ್ರಮೋಂನತರುಂ (ಸೌಇಇ. ೫%. ೬೩-೩ ; 1098) ; ವರ್ತಕರು ತಮ್ಮ 
ಜಾತಿಯನ್ನು "ವೀರಬಣಂಜುಧರ್ಮ' ಎಂದು ಕರೆದುಕೊಳ್ಳುವುದುಂಟು (ಕಶಾಅ. ೩೮೦). 
ವೀರಬಳಂಜುಧರ್ಮ : ಸತ್ಮಸೌಚಾಚಾರಚಾರುಚಾರಿತ್ರಾನೇಕಗುಣ ೫೫% ನೂವ 
ವೀರಬಳಂಜುಧರ್ಮ್ಮ ವಿಸುದ್ದ ಗುಡ್ಡಧ್ವಜವಿರಾಜಮಾನ . . . ಭುವನ ಪರಾ 
ಕ್ರಮೋನ್ನತರುಂ (ಸೌಇಇ . ೫%, ೧೧೨-೨೪; 1147). [(ವೀರಬಣಂಜು + ಧರ್ಮ] 


ಕಾ 


ಜ್‌ 


೭೯೮೯ 


10 


45 


ವೀರಭೋಜ್ಯ 


ವೀರಬಣಜ, ವೀರಬಣಂಜ, ವೀರಬಳಂಜ (ನಾ). ಇ ವೀರಬಣಂಜು : 
ಶಿಲಾಶಾಸನಗಳಿಂದ ಸ್ಥಳೀಯಶಾಖೆಗಳು ಕನ್ನಡದಲ್ಲಿ "ವೀರಬಣಜ' ತಮಿಳಿನಲ್ಲಿ 
"ವೀರವಳಂಜಿಯಾರ್‌' ಎಂದು ಕರೆಯಲ್ಪಡುತ್ತಿದ್ದಂತೆ ಕಂಡುಬರುತ್ತದೆ (ದಠಾಇ. ೧೧೧). 
ವೀರಬಣಂಜ : “ವೀರಬಣಂಜದಧರ್ಮ' ಪರಾ. ವೀರಬಳಂಜ: 
“ವೀರಬಳಂಜಧರ್ಮ' ಪರಾ. (ವೀರ *- ಬಣಜ] 

ವೀರಬಲ (ನಾ). ಶೂರರ ಸೈನ್ಮ ; ಪರಾಕ್ರಮಿಗಳ ದಂಡು : ""ವೀರಬಲಮಂ 
ಸರ್ವಸನ್ನಾಹಮೆಂಬುದು'' (ಮಂಗರಾ. ೧೪೦-೮). [ಸಂ.] 

ವೀರಬಳಂಜ "ವೀರಬಣಜ' ನೋ. 

ವೀರಬಳಂಜು "ವೀರಬಣಜು' ನೋ. 

ವೀರಬಳಂಜುದರ್ಮ "ವೀರಬಣಂಜುಧರ್ಮ' ನೋ. 

A ವೀರಬಟಿಂಜು "ವೀರಬಣಂಜು' ನೋ. 

ವೀರಬ್ರತ (ನಾ). ಕಠಿಣವಾದ ವ್ರತ,- ನೋಂಪಿ :ಗುಜ್ಜ್‌ಗನೂರ ಪ್ರಭುಗಾವುಣ್ಣುಗಳು 
ಕುಮ್ಪಾರ ಬಮ್ಮನ ತಲೆ ಪೂಸದನ್ನಮಣದ ವೀರಬ್ರತಮ ಕಯ್ಕೊಣ್ಣು 
ಪ್ರತಿಷ್ಟೆಯಂ ಮಾಡಿಸಿದ ಕುಮ್ಪೇಸ್ವರ ದೇವರಂಗಭೋಗಕ್ಕೆ . . . ಬಿಟ್ಟ ಗರ್ದೆ 
ಕಮ್ಮವಿನ್ನೂರು ೨೦೦ (ಎಕ. ೩1, ಹೊಳಲ್ಕೆ. ೬೮-೨೪ ; 1126). (< ಸಂ. ವೀರವ್ರತ] 

ವೀರಭಕ್ತ (ನಾ). ಭಕ್ತಿಯಲ್ಲಿ ವೀರಭಾವವನ್ನು ಉಳ್ಳವನು : ವೀರಭಕ್ತ 
ಸಮುಚಿತ ಪರತಂತ್ರೋರುಪೂಜೆಯೊಳೊಲಿದೊಲಿದು ಮಾರಾರಿಗಣನಿತ್ಮಪ್ರಸಾದಾನುಭವ 
ಸೌಖ್ಯವನೆ ಹಾರಿ ಹಾರಿ (ಬಸಪ ೬-೨೬). (ಸಂ.] 

ವೀರಭಕ್ತಿ (ನಾ). ಆವೇಶಕರವಾದ ಭಕ್ತಿ : ಶ್ರೀ ಮಹಿತ ಕಲ್ಮಾಣದಲ್ಲಿಯೆ ಆ 
ಮಹಾತ್ಮನು ವೀರಭಕ್ತಿಯೊಳೊಪ್ಪಿ ವರ್ತಿಸಲು (ಬಸಪ. ೩೨-೧೧) ; ಈರರು ತಲೆಯ 
ಮೇಲೆ ಈರ್ಕೆಕಾಯಿ ಹೊಡೆದುಕೊಂಡು ತಮ್ಮ ವೀರಭಕ್ತಿಯನ್ನು ತೋರಿಸುವರು 
(ಬೋರೇದೇ. ೪೭). [ಸಂ.) | 

ವೀರಭಟ (ನಾ). ಶೂರನಾದ ಸೈನಿಕ, -- ಯೋಧ : ವೀರಭಟರುದ್ಧಟಾರಭಟೀ 
ರಸರಿವರವರದೆನ್ನರುಂ ಸೆಣಸುವೊಡೇಕಾರಣಮೊ ಚಕ್ರಮೇವುದೊ ವಾರಣಘಟೆ 
ದಂಡರತ್ನಮೇಗೆಯ್ದಪುದೋ (ಅದಿಪು. ೧೪-೨೬) ; ವೀರಭಟವಿತತಿಯೊಳ್ಳೀರಭಟವಿತತಿ 
ಮದವಾರಣಪ್ರತತಿಯೊಳ್ಳಾರಣಪ್ರತತಿ . . . ಆರಭಟೆಯಿಂದ ಕಾದುತ್ತಿ 
ರ್ದುದಾಯಿರ್ವರವನಿಪಾಲಕರ ಸೇನೆ (ಸಮ್ಮಕೌ. 6-೪೮). [ಸಂ.] 

ವೀರಭದ್ರ (ನಾ). ೧. ಶಿವನ ಮಗ ; ಒಂದು ಅವತಾರ ; ಶರಭ : ವಿಷವಟ್ಟಿ 
ಸುಡುವಲ್ಲಿ ವೀರಭದ್ರ ಕೊಲುವಲ್ಲಿ ಕೂಡಲಸಂಗಯ್ಯಂಗೆ ಶರಣೆಂದು ಮೊಟ್‌ 
ಯಿಟ್ಟಿರೆಲ್ಲರೂ (ಬಸವ. ೫೫೦); ವೀರಭದ್ರನ ಕೆಣಕಿ ಹೊಗುವರೆ ಮಾರಿಕವೈಯ 
ಮಲಟ್‌ಯನೆಲೆ ಖಳೆ ಮಾರಮಥನನ ನೆರೆಯ ಹೊಕ್ಕರು ಬಿಡುವೆನೇ ನಿನ್ನ 
(ಕೌಶಿರಾ. ೩೬-೭೧). ೨. ಒಂದು ಮಹಾಮಂತ್ರದ ಹೆಸರು ಗಾಯತ್ರಿ ಮೃತ್ಕುಂಜಯ 
ದಕ್ಷಿಣಾಮೂರ್ತಿ ನೀಲಕಂಠ ಶರಭ ವೀರಭದ್ರ (ಪಾಠಾ. ವೀರ] ವಿಘ್ನೇಶ್ವರ . . . 
ಸೂರ್ಯ ಭೈರವಾದಿ ಮಹಾಮಂತ್ರಂಗಳಂ . . . ಬೇಜ್‌ ಬೇಚ್‌ ವಿವೇಕಿಸಿ ನೋಡಿ 
(ವಿವೇಕ. ೭೫). 

. ವೀರಭದ್ರರಸ ಎ ಒಂದು ಬಗೆಯ ಔಷಧ : ವೀರಭದ್ರರಸಂ : - ನಾಭಿಯನ್ನು 
ಎಕ್ಕೆಯ ಹಾಲಿನಲ್ಲಿ ಇಪ್ಪತ್ತೊಂದು ದಿನ ಭಾವನೆಯ ಕೊಟ್ಟು . .. ಎಕ್ಕೆಯ ಬೇರಿನ 
ಕಷಾಯದಲ್ಲಿ ಮರ್ದಿಸಿ ಗುಂಜಿಪ್ರಮಾಣ ಗುಳಿಗೆಯಂ ಮಾಡಿ, ಲೊಕ್ಕಿಯ ರಸ, ಅಲ್ಲದ 
ರಸ, ಬೆಳ್ಳುಳ್ಳಿಯ ರಸ, ಒಂದು ಗುಳಿಗೆಯಂ ಈ ರಸಗಳಲ್ಲಿ ಅರೆದು ಕೊಟ್ಟರೆ 
ಸನ್ನಿಪಾತಂಗಳು ಮಾಣುವುವು. ಇದು ವೀರಭದ್ರರಸ (ಎವೈಎ. ೪೯). ([ಸಂ.1 

ವೀರಭೃತೃತ್ವ (ನಾ). ಸಜ್ಜನತ್ವದ ಆರುವಿಧಗಳಲ್ಲಿ ಒಂದು : ದಾಸತ್ವ 
ವೀರದಾಸತ್ವ ಭೃತ್ಮತ್ವ ವೀರಭೃತ್ಮತ್ವ ಸಮಯಾಚಾರತ್ವ ಸಕಲಾವಸ್ಥಾತ್ವಂಗಳೆಂಬ 
ಷಡ್ವಿಧ ಸಜ್ಜನತ್ತಯುಕ್ತನಾಗಿ (ವಿವೇಕ. ೯೭). [ಸೆಂ.] 

| ವೀರಭೋಜ್ಯ (ನಾ). ಶೂರರು ಭೋಗಿಸಲು ಯೋಗ್ಯವಾದುದು : ಅರಿ 
ಯುವತಿ ಬಾಷ್ಟಬಿಂದೂತ್ಮರಂಗಳಪಸೂತ್ರಹಾರಮಂ ಸ್ತನದೊಳ್‌ ಪೋಲ್ತಿರೆ ತವಿಸೆ 
ಪಗೆವರಂ ಸಕಳರಾಜ್ಯಮಂ ವೀರಭೋಜ್ಯವೆನಿಸಿದನೀತಂ (ಶಾಂತಿಪು. ೫-೧೧೪). [ಸಂ.] 


ವೀರಮಂಟಿಗೆ 


ವೀರಮಂಟಿಗೆ (ನಾ). ಶೂರರು ಕಾಲುಬೆರಳಿನಲ್ಲಿ ಧರಿಸುವ ಒಂದು ಬಗೆಯ 
ಅಂದುಗೆಯಂತಹ ಆಭರಣ : ಪುಷ್ಕಳೆ ತಾಂ ತಂದ ಧನಮಂ. . . ಪಸ್ರುವರಳೋಲೆ 
ಪುಸ್ತಿ ಪಟ್ಟಿ ವೀರಮಂಟಿಗೆ ಕೆಯ್ಕೂರ ಮುದ್ರಿಕೆಯುಂಗುರಂಗಳು . . . ನವರತ್ನಂಗಳ್‌ 
ತೀವಿದ ಪೆಂಡೆಯಂ ಮೊದಲಾದ ಸಕಲಾಭರಣಂಗಳನಾ ಶೌಂಡಿಕಂಗೆ ತೋಜಲು 
(ನನ್ನಚಾ. ೩-೧೧೧ ವು. [ವೀರ *- ಮಂಟಿಗೆ( ಆ ಮೆಂಟಿಕೆ)] 

ವೀರಮಂಡಿ (ನಾ). ಎ ವೀರಗಾಲು ; ವೀರಮಂಡಿಯ ಬಲಿದು ಕಿವಿವರೆಗೇರಿಸಿದ 
ಬಲ್ಲಿನೊಳೆ ಬೊಬ್ಬಡುತೇರಿ ಖಡುಗವ ಜಡಿದು ಹೂಂಕರಿಸುತ್ತಲಧಟಿಂದ 
(ಕಾವೇಮ. ೯-೮೨) ; ಪ್ರಭುಗಳನ್ನು ನೋಡಿ ಅವನಿಗೆ ಆಶ್ಚರ್ಯವಾಯಿತು. 
ವೀರಮಂಡಿಯನ್ನೂರಿ ನಮಸ್ಕಾರಮಾಡಿ ಎದ್ದ (ಶಾಂತಲಾ. ೧೬೯). [ವೀರ 4 ಮಂಡಿ) 

ವೀರಮರಣ (ನಾ). ಯುದ್ಧದಲ್ಲಿ ದಿಟ್ಟತನದಿಂದ ಹೋರಾಡಿ ಯುದ್ಧ 
ರಂಗದಲ್ಲಿಯೇ ಮರಣ ಹೊಂದುವುದು ; ಶೂರರಿಗೆ ಉಚಿತವಾದ 
ಮರಣ : ತ್ರೈಲೋಕ್ಕಮಲ್ಲ ನನ್ನಿನೊಳಂಬನು ತನ್ನ ಅಧಿಪತಿ ಸೋಮೇಶ್ವರನ 
ಏಳಿಗೆಗಾಗಿ ವೀರಮರಣವನ್ನಪ್ಪಿದನು (ನೊಳಂಬ. ೫೮). [ಸಂ.] 

ವೀರಮಾತೆ (ನಾ). ಎ ವೀರಜನನಿ : ಸರ್ಕಾರದಿಂದ ಎಂದಾದರೂ ಆ ವೀರಮಾತೆಗೆ 
ಅವಶ್ಯಕವಾಗಿ ಸಲ್ಲಬೇಕಾದ ಮನ್ನಣೆ, ಗೌರವ ಸಲ್ಲುತ್ತೋ, ಇಲ್ಲವೋ, ನಾನು 
ಹೇಳಲಾರೆ (ವೀರಯೋ. ೧೦೧). (ಸಂ. ವೀರಮಾತಾ] 

ವೀರಮುದ್ರಿಕೆ (ನಾ). ವೀರತ್ವ್ತಸೂಚಕವಾದ ಒಂದು ಆಭರಣ : ತುಜುಬಿನ 
ಮಣಿ ತುಜುಗಿದ ಮುತ್ತಿನ ಸರ ಮಿಜುಪ ಮುದ್ರಿಕೆ ಶೋರಹಾರ ನಿಜ್‌ಯುಡಿದಾರ 
ನೇವುರ ವೀರಮುದ್ರಿಕೆ ಮೆಜ್‌ಯೆ ನಡೆದಳೊಲವಿಂದ (ಕುರಾಸಾಂ. ೨೧-೩೬). 

[ಸಂ. ವೀರಮುದ್ರಿಕಾ) 

ವೀರಮುದ್ರೆ (ನಾ). ಎ ವೀರಮುದ್ರಿಕೆ 
ಹೊಂಗಳಸದ ವೀರಮುದ್ರೆ ರುಂಗಿಡೆ ರುಣರೆಂಬ ನೇವುರ ಪಾಯುವಟ್ಟಂಗಳು 
ತರುಣಿಗೊಪ್ಪಿದವು (ನಿಜಸಾಂ. ೨-೧೫೩). (ಸಂ. ವೀರಮುದ್ರಾ] 

ವೀರಯುಗ (ನಾ). ೧. ಶೌರ್ಯ, ಪರಾಕ್ರಮಗಳು ಮನುಷ್ಮನ 
ಸಾಮಾಜಿಕಬದುಕಿನಲ್ಲಿ ಪ್ರಧಾನಪಾತ್ರವನ್ನು ವಹಿಸಿದ ಕಾಲ. 
೨. "(ಟ್ರಾಯ್‌ ಪಟ್ಟಣದಿಂದ ಗ್ರೀಕರು ಹಿಂದಿರುಗುವುದಕ್ಕೆ ಮೊದಲಿನ) 
ಗ್ರೀಸಿನ ವೀರಯುಗ'' (7 ಗಜ 86. ಇಂಕಾ) : ವೀರಯುಗ(ಗeroic ೩86)ದ 
ಜೀವನಸಂಸ್ಕೃತಿಗಳನ್ನು ಇಲಿಯಡ್‌ ವರ್ಣಿಸಿದೆ, ಆ ಯುಗದ ಊಳಿಗಮಾನ್ಮಸಮಾಜದ 
ಆಂತರಿಕಘರ್ಷಣೆಗಳ ಚಿತ್ರಣವು ಒಡಿಸ್ಟಿಯಲ್ಲಿದೆ (ಅರಿಕಾ. ೨೦೬). [ಸಂ.] 

ವೀರಯೋಧ (ನಾ). ಶೂರನಾದ ಸೈನಿಕ : ಕನ್ಮೆಯೊಬ್ಬಳನ್ನು ಕೂಡಬಯಸಿದ 
ವೀರಯೋಧ - ಅವಳಿಗಾಗಿ ನಡೆಸುವ ಯುದ್ಧ ಈ ಮುಕ್ತಕಗಳ ಮುಖ್ಯವಸ್ತು 
(ಭಾರದ. ೪೫೭). (ಸಂ.] 

ವೀರರಸ (ನಾ). ೧. ಶೌರ್ಯದ ಭಾವನೆ ; ಶೌರ್ಯಭಾವ : ವೀರರಸದ 
ತೊಟ್‌ಯುಂ ನೆತ್ತರ ತೊಚೆಯುಮೊಡನೊಡನೆ ಬೆಳ್ಳಂಗೆಡೆದು ಪರಿಯೆ ಚತುರ್ಬಲಂಗಳ್‌ 
ಕಾದಿ ಬಸವಲ್‌ದು ಪೆಲಪಿಂಗಿ ನಿಂದಾಗಳ್‌ (ಪಂಪಭಾ. ೧೨-೧೭ ವ) ; ಭುಜಶೌರ್ಯಶಕ್ತಿ 
ಗೆಂಟಾದುದೆ ಸಾರವೀರರಸಮೇಂ ಬಿಸಿಗುಂದಿದುದೇ . . . ಕಾದಲೆ ನೋಳ್ಳುದೀತನ 
ಸಮಗ್ರಪರಾಕ್ರಮಮುರ್ವಿ ಪೆರ್ಚುಗುಂ (ಶಬಶಂ. ೪-೬೭). ೨. [ಕಾವ್ಯಮಾ] ನವರಸಗಳಲ್ಲಿ 
ಒಂದು; ಉತ್ಸಾಹವು ಸ್ಮಾಯಿಯಾಗಿ ಹುಟ್ಟುವ ಒಂದು 
ಭಾವಪರಿಪಾಕ ; ಶೌರ್ಯಭಾವ : ವೀರರಸಂ ಸ್ಫುಟೋಕ್ತಿಯಿನುದಾರತಮಂ 
ಕರುಣಾರಸಂ ಮೃದೂಚ್ಚಾರಣೆಯಿಂದಂ ಪ್ರಕಟಮಕ್ಕೆ ರಸಂ ಸತತಂ 
ಪ್ರಶಾಂತ(ದ]ಂ (ಕವಿರಾ. ೨-೯೯). [ಸಂ.] 

ವೀರವಂದ (ನಾ). ಒಂದು ಬಗೆಯ ವಾದ್ಮ : ಡೋಳು ಡಮರು ಗಿಡುಬಿಡಿ 
ವೀರವಂದ ನಿಸ್ಸಾಳ .. . ಮೊಳಗಲು (ರಾಮಎ. ೮-೭೨). (1) 

ವೀರವಂದನ (ನಾ).ವೀರೋಚಿತವಾದ ನಮಸ್ಕಾರ ; ಶೂರರು, ಶೂರರಿಗೆ 
ವೀರಮಂಡಿಯನ್ನು ಹೂಡಿ ಮಾಡುವ ನಮಸ್ಕಾರ : ಚಿಕ್ಕಚಾಮಪ್ಪ, 
ಆತನವರು (ಆಗತನಿಗೆ ವೀರವನ್ನನ ಮಾಡುವರು) (ದೆಟ್ಟಳ. ೧೮-೬). [ಸಂ.) 


೭೯೯೦ 


: ಉಂಗುರ ಪಿಲ್ಲಿ ಪದಾಂಗುಲಕಿಕ್ಕಿದ' 


ವೀರವ್ರತಿ 


ವೀರವಟ್ಟ (ನಾ). ಇ ವೀರಪಟ್ಟ : ತಾಂ ತನ್ನ ಕೆಯ್ಕೊಳೆ ಕಟ್ಟಿದಂ ಕುರುಪರಿವೃಢಂ 
ಕರ್ಣಂಗಾ ವೀರವಟ್ಟದ ಪಟ್ಟಮಂ (ಪಂಪಧಾ. ೧೨-೯೨). (ವೀರ * ಪಟ್ಟ) 
ವೀರವಸಂತ (ನಾ). [ಸಂಗೀತ] ಒಂದು ಮೇಳಕರ್ತರಾಗದ ಹೆಸರು: 
ವೀರವಸಂತವೆಂಬ ರಾಗವು . . . ಸದಾಕಾಲದಲ್ಲಿಯೂ ಹಾಡುವಂತಹದು 

6 (ಚತುಪ್ರ. ೧೩೯). [ಸಂ] 

ವೀರವಣ್‌ (ನಾ). ಯುದ್ಧದ ಸಮಯಗಳಲ್ಲಿ ಸೈನ್ಯಕ್ಕೆ ಉತ್ಸಾಹ ತುಂಬಿಸಲು 
ಬಾರಿಸುವ ಒಂದು ಬಗೆಯ ತಮಟೆಯಂತಹ ಚರ್ಮವಾದ್ಯ; ರಣವಾದ್ಕ : 
ಈ ಭವಸಂಗರಂಗಳಂ ಗೆಲ್ಲು ಹರ್ಷಂ ಮೂಡಿ ಹುಸಿಯೆಂಬ ವೀರವಜ್‌ಯಿಂ... ಮಿಗೆ 
ನೋಯಿಪಾಸೆಯೆಯಲಗಿನತಿರುಳಪದಿಂ ಮೆಜ್‌ವ ಮನವೆಂದೆಂಬ ಮಾಸಾಳನಿಜಬ್‌ದು 
(ಮೊನೆರ. ೧೪೦-೧೯) ; ಭೇರಿ ಪಟಹ ಮೃದಂಗ ತಂಬಟ ವೀರಣಾನಕ ಮುಖ್ಯ ನಾನಾ 
ವೀರವಜ್‌ಗಳ ರಭಸದಲಿ ರಂಜಿಸಿದುದಾ ದುರ್ಗ (ತೊರರಾ. ೬-೭-೧೫) ; ಸುರರು 
ಪೂಮಳೆಗಟ್‌'ದರು ದಿಕ್ಟಾಲರು ಕರಗಳ ಮುಗಿದು ಖೇಚರರು ಸ್ಮರಿಸೆ ಸ್ವರ್ಗದಿ 
ಯೊರೆದವು ವೀರವಟ್‌ಗಳು (ಅಬ್ಬಲೂ. ೪-೮೫). [ವೀರ 4 ಪಟ್‌] 

ವೀರವಾಕ್ಕ (ನಾ). ವೀರೋಚಿತವಾದ ಮಾತು,- ನುಡಿ : ಅವರೂಳ್‌ 
ಪರೀಕ್ಷಾಕ್ಷಮೋದಾರ ವೀರವಾಕ್ಕಂಗಳಂ ನುಡಿಯುತ್ತುಂ ರಥಮಂ ಮಗುಲಟಲ್ವೇಟ್ಲು 
(ಶಾಂತಿಪು. ೪-೧೦೨ ವ). ([ಸಂ.] 

ವೀರವಾಣಿ (ನಾ). ಎ ವೀರವಾಕ್ಕ : ಚಣಚಣಕೆ ವೈರಿಯ ದಳಂ ಬಲಗುಂದುತಳಿ 
ದುಳಿದು ಹಿಂಜರಿಯುತೋಡುತಿದೆ ಲೆಕ್ಕಿಸದೆ ವೀರಪಾರ್ಥನ ವೀರವಾಣಿಯಂ 
(ಚಿತ್ರಾಂಗ. ೮೩-೨೨೯೦), ([ಸಂ.) 

ವೀರವಿಲಸಿತ (ನಾ). ೧. ವೀರಶ್ರೀ ; ಶೌರ್ಯಸಂಪತ್ತು. ೨. [ಛಂದ] 
ಅಕ್ಷರಛಂದಸ್ಸಿನಲ್ಲಿ ಪ್ರಸಿದ್ಧವಾದ ಇಪ್ಪತ್ತಾರು ಬಗೆಯ ಛಂದಸ್ಸುಗಳಲ್ಲಿ 
ಹತ್ತನೆಯದಾದ ಪಂಕ್ತಿಛಂದಸ್ಸಿನ ಒಂದು ವೃತ್ತ : ""ವೀರವಿಲಸಿತಂ ಭಸಾ 
ಜಗೌ'' ಎಂದು ವೃತ್ತಲಕ್ಷ್ಮಣಂ (ಅಪ್ರತಿ. ೧೧೭-೧೯);೧೦ನೆಯ ಪಂಕ್ತಿಯಲ್ಲಿ :- ವೀರವಿಲಸಿತಂ 
ಭಸಂ ಜಗಂ (ಕೈಎಿಡಿ. ೭೯). ೧, ೨ : ಶ್ರೀರಮಣನ ದಿವ್ಮಲೀಲೆವೊಲ್‌ ಭೂರಿಭುವನಪೋಷಕಂ 
ಮಹೋದಾರನ ಚಿಕದೇವರಾಯನಾ ವೀರವಿಲಸಿತಂ ವಿರಾಜಿಕುಂ ಇದಲೊಳ್‌ 
ವೀರವಿಲಸಿತಮೆಂಬ ಪದದ ವೃತ್ತದ ಪೆಸರ್‌ ಪಂಕ್ತಿಚ್ಛಂದಸ್ಸಿನೊಳ್ತೋರ್ಪದ 
ಉಖಿಂದಿದು ಮುದ್ರಾಲಂಕಾರಂ (ಅಪ್ರತಿ. ೧೧೭-೧೬). [ಸಂ.) 

ವೀರವೂರ್‌ (ನಾ). ಒಂದು ಊರಿನ ಹೆಸರು : ನೀರ್ಗ್ಗುನ್ನನಾಡು 
ಮೂನೂಣಜುಮನ್ನೀರ್ಗ್ಗುನ್ಹದರ್ಸರಾ ಆಳೆ ಅವರಾಳು ವೀರಮೂರ ಮಾಳ್ಳೊಪೊಟ್ಟೆ 
ಯರಾ ಕುಡಿಮುದ್ದನ್‌ ಮೇಲೆಯುಳ್ಳಿಟ್‌ದು ವಿಬ್ದನ್‌ (ಎಕ. ೪, ಚಿನ್ನರಾ. ೨೦೮-೪ ; 
ಸು. 770). [ವೀರ * ಊರ್‌] 

ವೀರವೃತ್ತ (ನಾ). [ಛಂದ] ಅಕ್ಷರಛಂದಸ್ಸಿನಲ್ಲಿ ಪ್ರಸಿದ್ಧವಾದ ಇಪ್ಪತ್ತಾರು 
ಬಗೆಯ ಛಂದಸ್ಸುಗಳಲ್ಲಿ ಹನ್ನೊಂದನೆಯದಾದ ತ್ರಿಷ್ಟುಪ್‌ ಎಂಬ ಛಂದಸ್ಸಿನ 
ಒಂದು ವೃತ್ತ : ೧೧ ನೆಯ ತ್ರಿಷ್ಟುಪ್ಪಿನಲ್ಲಿ . . . ವೀರವೃತ್ತಮಿರಲ್‌ ರಸಸಂಲಗಂ 
(ಕೈಪಿಡಿ. ೮60). [ಸಂ.) 

ವೀರವೃತ್ತಿ (ನಾ). ಶೌರ್ಯದಿಂದ ಕೂಡಿದ ನಡವಳಿಕೆ : ವೀರವೃತ್ತಿ ಈ ನನ್ನ 
ತೋಳುಗಳನ್ನವಲಂಬಿಸಿದೆ (ಭಾಮಣಿ. ೬೦). [ಸಂ.] 

ವೀರವೈಷ್ಣವ (ನಾ). ನಿಷ್ಠೆಯುಳ್ಳ ವಿಷ್ಣುಭಕ್ತ ; ರಾಮಾನುಜಪಂಥದವನು ; 
ಶ್ರೀವೈಷ್ಣವ : ಇಂತು ನುತಿಸಿಯೆ ಬೇಡಲಾಯಾ ಚಿಂತನೆಯ ಫಲವೀವ ಕೇಶವ 
ನಿಂತುದುವೆ ನಿಜವೀರವೈಷ್ಣವರಾಂತ ಪದ್ಧತಿಯು (ಗಗತಾ. ೫-೨೮). (ಸಂ. 

ವೀರವ್ರತ (ನಾ). ಕಠಿಣವಾದ ವ್ರತ,-- ನಿಯಮ : ವೀರವ್ರತನಿಧಿ ವಿತತ 
ಯಶೋರಂಜಿತನೆಂಬುರಾಶಿಗಾಂಬೀರ್ಯಗುಣಾದಾರಂ . 
ನೆಗಳ್ತೆಯನಾಳ್ವಳಿಕಾಂಬಕನಂ ಪೂಜೆಗೆಯ್ಯುತುಂ (ವೃಷವಿ. ೨೮-೬). [ಸಂ.] 

ವೀರವ್ರತಿ (ನಾ). ನಿಷ್ಠೆಯಿಂದ ವ್ರತಗಳನ್ನು ಆಚರಿಸುವವನು ; ಕಠೋರವಾದ 
ನಿಯಮಗಳನ್ನನುಸರಿಸುವವನು : ಬೆಳಗುಸಿದ ಪಿರಿಜಯಾಮಿರಗಸ್ತ, 
ಗುರವರ್ಭುವನಿಯೊಳ್ಳೀರವ್ರಶಿ ನೂಜ್‌ೊನ್ಹುದಿವಸಂ ವಾಸುನ್ಠಿಯ ಜೆಲ್ಲಧರ್ಮ(ದೆ) 


10 


35 


ಎಂಬ 


ವೀರಶಯನ ೭೯೯೧ ವೀರಸೇಸ್ಸೆ 


ಮಾಡಿ (ಕಇಆ. ೩೯-೫೫-೨; ಸು. 10ನೆಯ ಶತ) ; ವೀರವ್ರತಿ ಭಕ್ತನೆಂದು ಹೊಗಳಿಕೊಂಬಿರಿ ವೀರಸಂಸ್ತರಾರೂಢ (ನಾ). [ಜೈನ] ಸಲ್ಲೇಖನವ್ರತವನ್ನು ಕೈಕೊಂಡು, 


ಕೇಳಿರಯ್ಕಾ ವೀರನಾದರೆ ವೈರಿಗಳು ಮೆಚ್ಚಬೇಕು ವ್ರತಿಯಾದರೆ ಅಂಗನೆಯರು ಮರಣವನ್ನು ಸಾಧಿಸಲು ವೀರಶಯ್ಕೆಯನ್ನೇರಿದವನು : ಜಿನೇಂದ್ರಾರ್ಚನಾ 
ಮೆಚ್ಚಬೇಕು ಭಕ್ತನಾದರೆ ಜಂಗಮ ಮಚ್ಚಬೇಕು (ಬಸವ. ೬೭೧). (ಸಂ. ವೀರವ್ರತಿನ್‌] ಪುರಸ್ಸರಂ ವಚನಾಗ್ರಹಣಸಮೇತಮಾರಾಧನೆಯಿನರ್ಚಿಸಿ ವೀರಸಂಸ್ತರಾರೂಢ 
ವೀರಶಯನ (ನಾ). ರಣರಂಗದಲ್ಲಿ ಯುದ್ಧಮಾಡುತ್ತಾ ಮಡಿದ ಅಥವಾ ` ನಾದನಾಗಳ್‌(ಆದಿಪು. ೨-೫೦ ವು. [ಸಂ.] 


ಗಾಯಗೊಂಡ ವೀರರು ಒರಗುವ ಹಾಸು : ದುರ್ಯೋಧನ, ವೀರಶಯನವು 
ಇಷ್ಟವಾಗಿದ್ದರೆ ಅದನ್ನು ಪಡೆಯುತ್ತೀಯೆ ; ಸ್ವಲ್ಪ ತಡೆದುಕೋ (ವಚಭಾ. ೨೫೫). [ಸಂ.) 
ವೀರಶಯ್ಕೆ (ನಾ). ೧. ಎ ವೀರಶಯನ : ಆದರೆ ಭೀಷ್ಮನಿಗೆ ಅವು ಬೇಕಾಗಿರಲಿಲ್ಲ. 
ಅವನು ಮಂದಹಾಸದಿಂದ ""ವೀರಶಯ್ಕೆಗೆ ಈ ದಿಂಬುಗಳು ತಕ್ಕವಲ್ಲ !'' ಎಂದು 
ಅರ್ಜುನನನ್ನು ನೋಡಿ ""ತಕ್ಕಂಥ ದಿಂಬು ನಿನಗೆ ಗೊತ್ತಿದ್ದರೆ ಕೊಡುತ್ತೀಯಾ?'' ಎಂದು 
ಕೇಳಿದನು (ವಚಭಾ. ೨೭೬). ೨. [ಜೈನ] ಸಲ್ಲೇಖನವ್ರತವನ್ನು ಕೈಕೊಂಡವರು 


5 | ವೀರಸಂಸ್ಥಾನಾರೂಢ (ನಾ). ಎ ವೀರಸಂಸ್ತರಾರೂಢ : ಆಗಳಾ ಸ್ವಯಂಬುದ್ಧಂ 
- «- - ವೀರಸಂಸ್ಥಾನಾರೂಢನಂ ಮಹಾಬಲನಂ ಜಾತರೂಪಧರನಂ ಮಾಡಿ 

| ಚತುರ್ವಿಧಾಹಾರಶರೀರಪ್ರತ್ಕಾಖ್ಕಾನಮಂ ಕೊಟ್ಟು (ಆದಿಪು ೨-೫೧ ವ). [ಸಂ.] 
ವೀರಸಗ್ಗ (ನಾ). ಯುದ್ಧದಲ್ಲಿ ಪರಾಕ್ರಮದಿಂದ ಹೋರಾಡಿ ಮಡಿದ ವೀರರು 
ಪಡೆಯುವರೆನ್ನಲಾದ ಸ್ವರ್ಗ : ವೀರಸಗ್ಗಕೆ ಪೋಪಡಾರ್ಯಮಂಡಲದೂಂದು 
10, ದಾರಿಗೆ ನಸುನುಸುಳ್ಹಂತೆ ವೀರನ ಶಿರ ಚಕ್ರದಗ್ರದಿ ಮೆಣಿದುದು ವೀರಕೆ ಕಲಶವಿಟ್ಟಂತೆ 


ದೇಹತ್ಕಾಗಮಾಡುವ ವರೆಗೂ ಮಲಗಿಕೊಳ್ಳುವ ಶಯ್ಕೆ : ಬಲ್ಪಿಡಿವಿಡಿದು | (ವರ್ಧಚ. ೭-೩೭). [ಆ ಸಂ. ವೀರಸ್ವರ್ಗ] 

ಶರುಣ್ಣುಗು ಜಿನೇಂದ್ರಪದಸರಸಿಜಮಂ ಎಂದಾ ಮಹಾನುಭಾವನ ಪೇಟ್ತ ಮಾಟ್ಕೆಯೊಳಿ | | ವೀರಸರ್ಗತ (ನಾ). ವೀರಮರಣವನ್ನು ಹೊಂದಿದವನು ; ವೀರಸ್ವರ್ಗವನ್ನು 

ರ್ಪತ್ತೆರಡು ದಿವಸಂಬರಂ ವೀರಶಯ್ಕಾತಳಗತನಾಗಿರೆ (ಆದಿಪು. ೨-೫೮ ವ). ಪಡೆದವನು : ಚೌಣ್ಣಂ ವೀರಸರ್ಗ್ಗತನಾದ (ಎಕ. ॥! (8). ಹೆಗ್ಗಡ. ೫-೮; 12ನೆಯ ಶತ). 
(ಸಂ. ವೀರಶಯ್ಕಾ?) (P ಇದು 'ವೀರಸ್ವರ್ಗಸ್ಥ' ಎಂಬುದರ ಅಪಲಿಖಿತವಿರಬಹುದು) 


15| ವೀರಸಾಸನ (ನಾ). (ಯುದ್ಧ ಮೊದಲಾದ ಸಂದರ್ಭಗಳಲ್ಲಿ ಸತ್ತ)ವೀರನಿಗೆ 
ಸಂಬಂಧಿಸಿದ ಶಾಸನ : ಅನೇಕ ನಾಮಾವಳೀಮುಖ್ಯನಪ್ಪ ದುದ್ದರಸಂ . . . 


ವೀರಶುಲ್ಕೆ (ನಾ). ಹಿಂದೆ ಶೂರರ ಪರಾಕ್ರಮಕ್ಕೆ ಪ್ರತಿಫಲವಾಗಿ ಕೊಡುತ್ತಿದ್ದ 
ಸ್ತ್ರೀರೂಪದ ಶುಲ್ಕ : ಬಂದರಸರ್ಗೆ ದೇವವಾಣಿಯನರುಹಿ ವೀರಶುಲೈಯನಾಗಿ 


` ಸಾರಿದೆನಯೋನಿಜಾಕನೈೆಯಂ (ಶ್ರೀರಾಮಾ. ೪೨-೩೭೯). [ಸಂ. ವೀರಶುಲ್ಕಾ) ಶಿವಲೋಕಪ್ರಾಪ್ತನಾಗಲ್‌ ಸಹೋದರಂ ಜೂಜರಸಂ ಸ್ನೇಹದಿಂ ಪರೋಕ್ಷ 
ವೀರಶೈವ (ನಾ). ೧. ಶೈವಮತದ ಒಂದು ಪ್ರಭೇದ ; ಲಿಂಗಾಯತಮತ: ವಿನೆಯಂಗೆಯ್ತು ವೀರಸಾಸನಮಂ ಬರೆಯಿಸಿದಂ (ಎಕ. 1. ೬೨-೫೧ ; 1095) : ಸೊಲ್ಲಗೆ 
ುದ್ವಶ್ಯೈವವ ಹೊದ್ದದೆ ಪೂರ್ವಶೈವವನಾಚರಿಸದೆ ಮಾರ್ಗಶೈವವ ಮನ್ನಣೆಯ ಮಾರೆಯ ತುಜುಹರಿಯಲು ಮಗುಳ್ಹಿ ಸುರಲೋಕ ಪ್ರಾಪ್ತನಾದ ವೀರಸಾಸನಂ 
ಮಾಡದೆ ವೀರಶೈವವನಾಧರಿಸದೆ ಆದಿಶೈವವನನುಕರಿಸದೆ ... ಬಯಕೆ ಅಅತು ಭವ |20 ಅಡಿಯರ ಕುಲತಿಳಕಂಗೆ ನಿಲಿಸಿದ ಕಲ್ಲು (ಎಕ. ೫॥, ಗುಬ್ಬ. ೧-೧೯ ; ಸು. 1125). 
ಹಿಂಗಿ ತಾನೆನ್ನದೆ ಇದಿರೆನ್ನದೆ ಏನುವೆನ್ನದ ಲಿಂಗೈಕ್ಕಂಗೆ ಸ್ವಾನುಭಾವದಿಂದ ನಮೋ [ಆ ಸಂ. ವೀರಶಾಸನ] 


ನಮೋ ಎಂಬೆ (ಮೋಳಿಮು. ೧೨೬-೪೯೧) ; ಶೈವಂಗಳಲ್ಲಿ ಮುಖ್ಯಮಾದ ಸಾಮಾನ್ಮಶೈವ | | ವೀರಸಾಳ (ನಾ). ಎ ವೀರಸಾಸನ (7): ತೊಣವತ್ತಿಯ ಮೆಟ್‌ಗಾಆಬಾಬೆಯ 
ಮಿಶ್ರಶೈವ ಶುದ್ಧಶೈವ ವೀರಶೈವವೆಂದು ಚತುರ್ವಿಧಶೈವಂಗಳು (ಎವೇಕ. ೬೮); ವೀರಶೈವ | ನಾಯಕ ಕಾದಿ ಸರ್ಗ್ಗಸ್ಥನಾದಲ್ಲಿ ಅಳಿಯ ಮದುಕೆಯಬಾಬೆಯ ಕಂಲ್ಲನಿರಿಸಿ 
ಮಹಾಮತಾಶ್ರಿತ ಭಕ್ತನಿರ್ಜರವಲ್ಲರೀ . . . ವಾರಣಾನನಮಾತೆ ರಕ್ಷಿಪುದೆನ್ನನದ್ರಿಜೆ ವೀರಸಾಳನೆತ್ತಿಸಿದ (ಎಕ. ೪॥. ಶಿಕಾರಿ. ೧೩೯-೫ ; 1160). 
ಶಾಂಕರೀ (ವೃಷ. ೩೨-೬೬). ೨. ಶೈವಾಚಾರದಲ್ಲಿ ನಿಷ್ಠೆಯುಳ್ಳವನು; | (೫ ಇದು "ವೀರಸಾಸನ' ಎಂಬುದರ ಅಪಲಿಖಿತವಿರಬಹುದು) 
ಲಿಂಗಾಯತ ;ಲಿಂಗವಂತ :ವೀರಶೈವ ಗುರುವಾಗಿ ಶುದ್ಧಶೈವಕ್ಕೆ ಹೊಆಗಾಗಬೇಕು | ! ವೀರಸುತಜನನಿ (ನಾ). ಶೂರನಾದ ಮಗನನ್ನು ಪಡೆದವಳು ; ವೀರಮಾತೆ : 
ಶುದ್ಧಶೈವ ಗುರುವಾಗಿ ಮಾರ್ಗಶೈವಕ್ಕೆ ಹೊಆಗಾಗಬೇಕು (ಸಳವ. ಕ. 1. ೧೧೭-೪೪೫) ; | , ವೀರಸುತಜನನಿಗೀ ಗಾಂಧಾರಿಗೆ ದುಃಖಶತಜನನಿವೆಸರಾಯ್ತಾಗಳ್‌ ಕೌರವಪತಿ 
ವೀರಶೈವರ ಮೆಚ್ಚೆ ತನ್ನ ಕುಮಾರನಾದಡೆ ಜಂಗಮವಲಾ ಕ್ರೂರಚಿತ್ತನು ಕೊಂದನಾ ದುಃಖ ಮಹಾಭಾರಮನಾಂತಾಯಸಕ್ಕೆ ಗುಟಿಯಾದುದಟ್‌ಂ (ಗದಾಯು. ೪-೫). 
ಪಾಪಕ್ಕೆ ಶಂಕಿಸದೆ (ಬಸಪು. ೨೫-೨೬). [ಸಂ.] K (ಹಂ. ವೀರಸುತಜನನೀ) 

'ವೀರಶೈವಾಗವು (ನಾ). ಶೈವಾಗಮದಲ್ಲಿಯ ಒಂದು ಪ್ರಭೇದ : ಶೈವಾಗಮ |30| ವೀರಸೂ (ನಾ). ಇ ವೀರಸುತಜನನಿ : ""ವೀರಮಾತಾ, ವೀರಸೂಃ - ೨ ವೀರನನ್ನು 
ದಲ್ಲಿ ಅನುಷ್ಠಾನಭೇದದಿಂದ (ಉಪಾಸನಾಭೇದದಿಂದ)"ಶೈವಾಗಮ' "ದೇವ್ಮಾಗಮ | ಪೆತ್ತ ತಾಯಿಯ ಹೆಸರುಗಳು'' (ಸಿದ್ರಾಂತಿ. ೧೭೧). [ಸಂ.) 
ಅಥವಾ ಶಾಕ್ತಾಗಮ, ವಾತುಳಾಗಮ ಅಥವಾ ತಾಂತ್ರಿಕಾಗಮ' ಮತ್ತು ವೀರಸೇತು (ನಾ). ಹಿಂದಿನ ಕಾಲದಲ್ಲಿ ಯುದ್ಧದ ಸಮಯದಲ್ಲಿ ಕೋಟೆಯ 


'ವೀರಶೈವಾಗಮ' ಎಂದು ನಾಲ್ಕು ಒಳಭೇದಗಳಿವೆ (ಭಾರದ. ೭೪). (ಸಂ.) ಸುತ್ತಲಿರುವ ಅಗಳನ್ನು ದಾಟಲು ಬಳಸುತ್ತಿದ್ದ ಒಂದು ಬಗೆಯ 
ವೀರಶೈವಾಚಾರ (ನಾ). ೧. ಲಿಂಗವಂತರ ಆಚಾರ, -- ನಡವಳಿಕೆ : ನೀರ ಸೇತುವೆಯಂತಹ ಸಾಧನ : ದುರ್ಗಕ್ಕೆ ನಿಚ್ಚಣಿ ಸಾರ್ಚುಂದೊಲೆ ವೀರ 
ನೇಣಿನ ಬಾಧೆಯಿಲ್ಲದ ವೀರಶೈವಾಚಾರ ವೀಕ್ಷಾಧಾರಕನನತಿ ನಿರ್ಮಿತೋಭಯ |35 ಸೇತು ನಡೆಸಾರಂ ಬದ್ದರಂ ಗೆಗ್ಗೆ ಡೆಂಕಣಿ ಗುಮ್ಮಂ ಪಡಿಗೋಂಟೆಯೆಂಬ ಬಹು 
ಕರ್ಮನಿರ್ಮಲನ ಘೋರಕರ್ಮಾಶ್ರಯದ ಪಾರಾವಾರದೊಳು ಮುಳುಗಿಸುವೆನೆಂಬ ಕೋಟಾಯಂತ್ರಸಾಮಗ್ರಿ ತಿಂತಿಣಿಗೊಂಡಾಂತಿರೆ ಲಗ್ಗೆಗಾರ್ದು ವಸುಷೇಣಂ ಸಾರ್ದು 
ವಿಚಾರವಿಂತಿದು ನಿನಗೆ ಧರ್ಮವೆ ಯಬಸವು ೩೪೯). ೨. ಶಿವಾಚಾರ ಸೊಲ್ಕ್‌ಸಿದಂ (ಅನಂಪು ೧೧-೮೩). (ಸಂ.] 
ಸಂಪನ್ನನಾದವನು;ಉತ್ತಮನಾದ ವೀರಶೈವ, - ಲಿಂಗವಂತ : ಚಾರುಚರಿತಂ ವೀರಸೇನತೆ (ನಾ). ೧. ಶೂರರಿಂದ ಕೂಡಿದ ಸೈನ್ಮವನ್ನು ಹೊಂದಿರುವಿಕೆ ; 
ಮತ್ತೆಯುಂ ಬಾಹೂರಬೊಮ್ಮಯನೆಂಬ ಭಕ್ತನುದಾರಕೀರ್ತಿನಿಗೂಢಗಾಢ ಬಲಯುತವಾದ ಸೈನ್ಮದಿಂದ ಕೂಡಿರುವಿಕೆ. ೨. ವಿದ್ವಾಂಸರ ಪ್ರಶಸ್ತಿಗೆ 
ಮಹತ್ವತತ್ವಾರ್ಥಿ ವೀರಶೈವಾಚಾರ ಸುವ್ರತಕಾರಿ (ಬಸಪು. ೨೨-೨೩). ಸಂ.) 40| ಪಾತ್ರವಾಗುವ ಪಾಂಡಿತ್ಮ. ೩. ವೀರಸೇನಮುನಿಗಳ ವಿದ್ವತ್ತು, - ಪಾಂಡಿತ್ಮ. 
ವೀರಶ್ಮಶ್ರು (ನಾ). ವೀರರಿಗೆ ಶೋಭಿಸುವಂತಹ ಮಾಸೆ : ಸೋನ್ನತದೇಹ ..... ೨, ೩ : ಕ್ಲಿತಿನಾಥವ್ರಜಪೂಜ್ಯಪಾದತೆ . . . ವಿದ್ವನ್ನುತ ವೀರಸೇನತೆ . . . 
ಹೆಚ್ಚಲ್ಲದ ಕಡಮೆಯಲ್ಲದ ವೀರಶ್ಮಶ್ರು, ವಿಶಾಲಲಲಾಟ. .. "ಇಂತಹ ಅಂಗಸೌಷ್ಠವಕ್ಕೆ ಆಹಾರಾಧ್ವಾಂತತತ್ತ್ವಪ್ರಮಾತೃತೆಯೇಂ  ಚೋದ್ಮಮೆ ವರ್ಧಮಾನಮುನಿಯೊಳ್‌ 
ಅಲಂಕಾರಗಳೇಕೆ?' ಎನ್ನಿಸಿತು ನೋಡಿದವರಿಗೆ (ಶಾಂತಲಾ. ೧೦೭). ([ಸಂ.) _ (ಚಂದ್ರಪು. ೧-೩೧). [ಸಂ. ವೀರಸೇನತಾ] 


ವೀರಸಂಕಲ್ಪ (ನಾ). ಕಠೋರವಾದ ನಿರ್ಧಾರ ; ದಿಟ್ಟತನದ ತೀರ್ಮಾನ :ಆಗ | | ವೀರಸೇಸ್ಕೆ (ನಾ). ಶೂರರನ್ನು ಸ್ವಾಗತಿಸುವಾಗ ಅಥವಾ ಬೀಳ್ಕೊಡುವಾಗ 
ವೀರರಾಜನು ವೀರಸಂಕಲ್ಪವನ್ನು ಮಾಡಿ . .. ಕೋಟೆಯ ಹೊರವಳಯದಲ್ಲಿ ನುಗ್ಗಿ |4| ತಳಿಯುವ ಮಂಗಳಾಕ್ಷತೆ ; ವೀರೋಚಿತವಾದ ಅಕ್ಷತೆ : ವಸಂತಂ 
ಕಾದಾಡುತ್ತ ಮಡಿದನು (ಒಡೆಕ. ೪೨). [ಸಂ] ಪೊಸಮಲ್ಲಿಗೆಯ ನುಣ್ಣನಪ್ಪ ಸಣ್ಣನನೆಯ ವೀರಸೇಸೆಯಂ ಸೂಸೆ ವನಲಕ್ಷ್ಮಿ ಪಳಿಕಿನ 


ವೀರಸೇಸ್ಮೆ ೭೯೯೨ ವೀರೇಶ್ವರ 


ಪರಿಯಾಣದೊಳ್‌ ಬಂದುಗೆಯ ಕುಸುಮದ ವಿಜಯಾರತಿಯನೆತ್ತೆ (ಗಿರಿಕ ೭-೭ ವ) ; | ವೀರಾಯತ (ನಾ). ಸಾಹಸದ ಕೆಲಸ ; ವೀರಕೃತ್ಯ : ವೀರಪುರುಷರ ವೀರಾಯತಂ 
ಬೊಪ್ಪಗೌಡಿಯ ಮಲ್ಲೆಯ ಮುಳ್ಳೂರ ಕೋಟೆಯ ಕಾದು ಅಟಿಹೊಯಿದು ಗಳಂ ಬಿತ್ತರಿಸಿ ನುಡಿವರ್‌ (ಚಕಸ. ೧೪). [ಸಂ.7 

ವಂಕಧಾರದೊಳಗೆ ಬಿದ್ದನು ಬಿದ್ದಲ್ಲಿಗೆಯಾತಂಗೆ ವೀರಸೇಸೆಯಾಗಿ ಮಾಸಾವಿ | | ವೀಠಾವತಾರ (ನಾ). ೧. ಶಿವನ ಒಂದು ಅವತಾರ ; ವೀರಭದ್ರ. ೨. (ಆಲಂ) 

ಮುಖ್ಯವಾಗಿ ಊರ ಮುನೂರಾಳು ನೆರದಿರ್ದು (ಎಕ. 1, ೮೦-೮ ; 1296). ಶೌರ್ಯವೇ ಅವತಾರವೆತ್ತಿದಂತಿರುದವನು ; ಮಹಾಪರಾಕ್ರವಿ: 

[ವೀರ + ಸೇಸೆ) 5 ವೀರಾವತಾರನೆನಿಸಿದ ವೀರಮಲ್ಲಪನ ತಮ್ಮಂ (ಅಜಿಪು. ೧-೪೦); ವೀರಾವತಾರನಸುರನ 

ವೀರಸೇಸ್ಕೆ (ನಾ). ಒಂದು ಬಗೆಯ ಸುಂಕ ; ವೀರರ ಮೇಲೆ ಹಾಕುತ್ತಿದ್ದ ತೆರಿಗೆ ಬಾರಿಗೆ ಗುಆ್‌ಯಾದುದನ್ನ ನಾಯ್ಗಂ ನೀರೊಳ್‌ ನೀರಿಲಿವನಲ್ಲ ಪಂದಿಯ ಬಾರಂ 


(?) : ಆ ಶಾಂತಿಗ್ರಾಮದ ವರದನರಸಿಂಹದೇವರ್ಗ್ಗೆ ವೀರಬಲ್ಲಾಳದೇವರು . . . ಕೊಟ್‌ದದಜ ನೆತ್ತರೊಳ್‌ ನೀರಿಟ್‌ವೆಂ (ಜೂಕ್ತಿಸು. ೬-೨೨೬). [ಸಂ.] 
ಆಡಕೆಯ ಸುಂಕ ಹಣವೊಂದಜ ಸೇಸೆ ವೀರಸೇಸೆ ತೊಡರು . . . ಧಾರಾಪೂರ್ವ್ವಕಂ | | ವೀರಾವೇಶ (ನಾ). ಪರಾಕ್ರಮದಿಂದ ಉಂಟಾಗುವ ಆವೇಶ, - ಉದ್ರೇಕ ; 


ಮಾಡಿ ತಾಂಮ್ರಶಾಸನಮಂ ಕೊಟ್ಟರು (ಮೈಅರಿ. ೧೯೪೦. ೩-೨೫ ; 1216); ಕಟ್ಟುಗೂಳು ಶೌರ್ಯೋದ್ರೇಕ : ಕರ ನಡುಗೆ ಮೈಬಳಿಯೆ ಹುಬ್ಬುಗಳುಜ್‌ ಬಿಗಿಯೆ ಕಂಗಳಲಿ 
ಕಟಕಸೇಜೆವೀರಸೇಸೆ ಆನೆಯ ಸೇಸೆ, .. ಪೂರ್ಬಾಯ ಅಪೂರ್ಬಾಯಂಗಳನುಕಾರುಣ್ಮ್ಕಂಮಾಡಿ |10 ಕೆಂಗಿಡಿ ಸುರಿಯೆ ವೀರಾವೇಶದಲಿ ಮಸಗಿದನು ಕಲಿಭೀಮ (ಕುವ್ಮಾಕ. ೧೨-೧೦); 
ಬಿಟ್ಟು (ಎಕ. ೩೪1. ಚಿಕ್ಕನಾ. ೭೧-೨೭). (ವೀರ *- ಸೇಸೆ) ಬಿಟುಗಾಳಿಯಂತೈದೆ ನುಗ್ಗಿದರ್ಮುಚ್ಚುನುಜ್‌ಯಾಗೆ ಬಲಸಿಡಿಲಂತೆ ಹಿಗ್ಗಿದರ್ಪೆಚ್ಚಿ 
ವೀರಸ್ಕಂಧ (ನಾ). ೧. ಬಲಯುತವಾದ ಹೆಗಲುಗಳುಳ್ಳವನು ; ಶಕ್ತಿಯುತವಾದ ವೀರಾವೇಶದಿಂದೆ ಪಟುಭಟರಾಗಳಾಹವದೊಳು (ಜೈಮಿಭಾ. ೮-೩೨). (ಸಂ. 
ಭುಜಾಗ್ರಗಳುಳ್ಳವನು : ವಿಶಾಲವಕ್ಷನೂ ಮಹಾಬಾಹುವೂ ವೀರಸ್ಕಂಧನೂ ಆದ ವೀರಾಸನ (ನಾ). ೧. ಬಾಣಪ್ರಯೋಗ ಮೊದಲಾದ ಸಂದರ್ಭಗಳಲ್ಲಿ ಒಂದು 
ಆ ಪುರುಷನು ಪ್ರದ್ಮುಮ್ನನಂತೆ ಸುಂದರನಾಗಿಯೂ ಕಂಡುಬಂದನು (ಶಾಂತಲಾ. ೪೨). ಮಂಡಿಯನ್ನು ಊರಿ ಕುಳಿತುಕೊಳ್ಳುವ ಒಂದು ಭಂಗಿ ; ವೀರಮಂಡಿ. 
೨. ಎಮ್ಮೆ ; ಮಹಿಷ. (ಸಂ. 15, ೨. ವೀರರು ನಿಲ್ಲುವ ಸ್ಥಳ ;ಯುದ್ಧಭೂಮಿ ; ರಣರಂಗ : "'ಸುಭಟಪ್ರಮೋ 


ವೀರಸ್ವರ್ಗ (ನಾ). ಯುದ್ದದಲ್ಲಿ ಪರಾಕ್ರಮದಿಂದ ಹೋರಾಡಿ ಮಡಿದ 
ವೀರರು ಪಡೆಯುವರೆನ್ನಲಾದ ಸ್ವರ್ಗ : ಕೊಳುಗುಳದೊಳು. . . ಅಳಿದನಾದೊಡೆ 


ದಕರ ಯುದ್ಧಭೂಮಿ ವೀರಾಸನಂ ಮಹಾಪ್ರತಿಭಯದಂ'' (ವಸ್ತುಕೋ. ೮೨-೨). 
೩. [ಯೋಗ] ಎಂಭತ್ತುನಾಲ್ಕು ಯೋಗಾಸನಗಳಲ್ಲಿ ಒಂದು ;ಯೋಗಿಗಳು 
ದೇವಲೋಕದ ಲಲನೆಯರು ತೊತ್ತಿರು ಸುರೇಂದ್ರನು ನೆಲನನುಗ್ಗಡಿಸುವವನು ಧ್ಯಾನದ ಸಮಯದಲ್ಲಿ ಕೂರುವ ಆಸನ : ಮನವೊಲಿದವ ಸಂನ್ಮಸನದಳೆದು 
ವೀರಸ್ವರ್ಗವಹುದೆಂದ (ಕುವ್ಮಾಎ. ೬-೨೨) ; ಸಲಹಿದಾತಂಗಾಗಿ ಗೋವ್ವಿಜರಳಿವ ತೆಲಿ ಸಲೆ ವೀರಾಸನದಿ ಕುಳಿತು ನಾಸಿಕದಿ ಅನುಮಿಷದೃಷ್ಟಿಯ ನಿಲಿಸಿಯಾನಂದದಿ ಚಿನುಮಯನನು 
ಕಾದಿ ಮಡಿದೂಡೆ ಉಳಿವುದುತ್ತಮಕೀರ್ತಿ ವೀರಸ್ವರ್ಗಪದವಹುದು (ಕಾಶಿರಾ. ೩೮-೧೫). |20| ಜೌಾನಿಸಿದ (ಜೀವಯಾಂ. ೫-೭೧) ; ಬಳಿಕ್ಕೆಂಬತ್ತುನಾಲ್ಕು ಆಸನಂಗಳೊಳಗೆ ಸಿದ್ಧಾಸನ 


[ಸಂ.] ಪದ್ಮಾಸನ ಸ್ವಸ್ತಿಕಾಸನ ವೀರಾಸನ ಗೋಮುಖಾಸನ ಸುಖಾಸನಂಗಳೇ ಜಪಕರ್ಮಕ್ಕೆ 
ವೀರಸ್ವಾಮಿ (ನಾ). [ಜೈನ] ಜಿನ ; ಅರ್ಹಂತ : ವೀರಸ್ವಾಮಿಯ ಪಾದಪಯೋ ಯೋಗ್ಯಮಾದಾಸನಗಳೆಂದು ಸುಸ್ಲಿರಾಸನನಾಗಿ (ವಿವೇಕ. ಆಆ). [ಸಂ.) 
ರುಹಮಂ ಬಂದಿವಿಡಿದು ಬಂಟಂ ಸೆ'ಯಂ ಧೀರತೆಯಿಂ ಪಿಡಿವಂತೆ ಕುಮಾರಕನುಂ ವೀರಾಳಾಪ (ನಾ). ವೀರರ ಮಾತುಕತೆ ; ಶೂರರ ಸಂಭಾಷಣೆ : ಸುಭಟಕಟಕ 
ಪಿಡಿದನೇಕಚಿತ್ತದಿನಾಗಳ್‌ (ಧರ್ಮಾಷೃ. ೭-೧೦೧). (ಸಂ. ವೀರಸ್ವಾಮಿನ್‌] ವೀರಾಳಾಪಗೋಷ್ಠಿಯೊಳಂ ಅಪ್ರತಿಮಲ್ಲ ಮಲ್ಲಯುದ್ಧಾಲೋಕನದೊಳಂ . . 
ವೀರಹ (ನಾ). ೧. ಪ್ರಮಾದವಶದಿಂದ ಅಥವಾ ಉಪೇಕ್ಷೆಯಿಂದ |25। ದಿವಸಕ್ಷಣಂಗಳೇಕಮಾಗಿಯುಮೇಕಕ್ಷಣದಂತೆ ತನಗೆ ನಿರಂತರೋತ್ಸವಮ 
ಗಾರ್ಹಪತ್ಕಾಗ್ನಿಯನ್ನು ಕಳೆದುಕೊಂಡ ಬ್ರಾಹ್ಮಣ : ಶ್ರುತಿಯನುಷ್ಠಾನರಹಿತಂ ನೂದವಿಸುತ್ತುಮಿರೆ (ಮಲ್ಲಿಪು. ೩-೨೬); ಬಿಂಕದ ಬಿರುದಂಕದ ವಿಡಾಯದ ದಡಾಳಿಯ 
- ದುಶ್ಯೀಲನೇ ಸಿತಾಖ್ಕಂ ತ್ಕಕ್ತಘಾತಕಂ ವೀರಹಾಖ್ಯಂ (ವೀಶೈವು. ೭-೨-೨೨). | ವೀರಾಳಾಪದ ವಿಪುಳಪ್ರತಾಪದ. .. ಹರಿಗೆಕಾಜರ ಮೊತ್ತದೊತ್ತಿನುಭಯಪಾರ್ಶ್ವದೊಳ್‌ 
೨. ಶತ್ರುಗಳನ್ನು ಸಂಹರಿಸುವಿಕೆ. ೩. ವಿಷ್ಣು. (ಸಂ. ವೀರಹನ್‌] (ಹಮ್ಮಾರ. ೩-೩೬ ವ). (ಸಂ. ವೀರಾಲಾಪ] 


ವೀರಾಂಗದ (ನಾ). ೧. ಪರಾಕ್ರಮಿಗಳು ಧರಿಸುವ ತೋಳಿನ ಬಳೆ. ೨. [ಜೈನ] ವೀರುತ್ತು (ನಾ). ಹಬ್ಬಿರುವ ಬಳ್ಳಿ ; ಹರಡಿರುವ ಲತೆ : ಕುಸುಮಿಸಿದುವು 
ಭರತಚಕ್ರವರ್ತಿಯ ಕಡಗ, - ಕಂಕಣ :ತಟಿದ್ವಲಯವಿಲಸಿತಂಗಳಾಗಿ ನಿಜಪ್ರಕೋಷ್ಠ |30| ಮಿಕ್ಕೆಸೆವಾ ಕ್ಲುಪಕುಜಾತ ವೀರುತ್ತುಗಳುಂ (ಕಾವ್ಮಾವ. ೧೯೫) ; ಸಮುತ್ಕಂಟಕ 


ನಿಷ್ಠಿತಂಗಳಪ್ಪ ವೀರಾಂಗದಂಗಳೆಂಬ ಕಟಕಂಗಳುಂ (ಆದಿಪು. ೧೫-೩ ವ). (ಸಂ.) ಎಟಪಿಲತಾವೀರುದತ್ಮಂತ ವೃತ್ಮುತ್ಕರದುರ್ವೇಶಂ ಮನಕ್ಕದ್ಭುತರಸದೊದವಂ 
ವೀರಾಗ್ರಗಣ್ಯ (ಗು). ೧. ವೀರರಲ್ಲಿ ಶ್ರೇಷ್ಠನಾದ, - ಅಗ್ರಗಣ್ಮನಾದ : ಆಗಳ್‌ ತಂದುದಂದೊಂದಗೇಂದ್ರಂ (ಚಂದ್ರಪು. ೫-೬೬). [ಸಂ. ವೀರುಧ್‌] 
ಜಯನ ಭುಜವಿಜಯಸೂಚಕಮಾಗಿ ಮೇಘನಾದಸಮಾನಮಾದ ಸಿಂಹನಾದಕ್ಕೆ | | ವೀಠುಧ (ನಾ).  ವೀರುತ್ತು : "ವಲ್ಲಿ ವೀರುಧಾಖ್ಯಂಗಳೆಲ್ಲಮವೆ ಗುಲ್ಮಂಗಳ್‌'' 
ಚಕ್ರವರ್ತಿ ಮೆಚ್ಚಿ ಮೇಘಸ್ವರನಾಮಮಂ ವೀರಾಗ್ರಗಣ್ಮಪದವಿಯಂ ದಯೆಗೆಯ್ತು (ವಸ್ತುಕೋ. ೩೦-೩) ; ಪುಲಿಕರಡಿಸಿಂಹಶಾರ್ದೂಲಂಗಳಿಲ್ಲದಿಹ ಪೊಲಬ ಮೃಗ ಪಕ್ಷಿ 
(ಆದಿಪು ೧೩-೬೭), (ನಾ). ೨. ವೀರರಲ್ಲಿ ಶ್ರೇಷ್ಠನಾದವನು ; ವೀರಶ್ರೇಷ್ಠ ; |೬| ತರುಗುಲ್ಮವೀರುಧಂಗಳಿಂ ಕಲಿತಮಾಗದ ಭೂಮಿಯಂ ಕಂಡು ಪ್ಲವಗರತ್ಕಾಶ್ಚರ್ಯ 
ವೀರಾಗ್ರಣಿ. (ಸಂ. ಗೊಳುತ (ವೆಂಕಾರಾ. ೪-೧೭-೩೪) ; ಚರಕ, ಸುಶ್ರುತಗಳಲ್ಲಿ ಸಸ್ಕವರ್ಗವನ್ನು ಹೀಗೆ 
ವೀರಾಗ್ರಣಿ (ನಾ). ಎ ವೀರಾಗ್ರಗಣ್ಮ ೨: ವೀರಾವತಾರನೆನಿಸಿದ ವೀರಂ ಮಲ್ಲಪನ ವಿಭಾಗಿಸಿದ್ದಾರೆ. (1) ಹೂವಿಲ್ಲದೆ ಹಣ್ಣು ಬಿಡುವ ಗಿಡಗಳು ಅಥವಾ ವನಸ್ಪತಿಗಳು 
ತಮ್ಮನುಂ ನಂದನರುಂ ವೀರನಳಿಯಂ ನೆಗಟ್ಟ'ಯ ವೀರಾಗ್ರಣಿ ನಾಗದೇವನೊಆಟರ - ೬ ೬ (೧) ಹರಡುವ ಕಾಂಡಗಳುಳ್ಳ ಇತರ ಮೂಲಿಕೆಗಳು ಅಥವಾ ವೀರುಧಗಳು 
ಮಲ್ಲಂ (ಅಜಪು ೧:೪೦). (ಸಂ.) (ತತ್ವಪ್ರಾ. ೫೦೩). ([ಸಂ. ವೀರುಧ್‌) 
ವೀರಾಚಾರ (ನಾ). [ವೀಶೈ] ವೀರಶೈವರ ಆಚಾರ, -- ನಡವಳಿಕೆ : ವೀರಾಚಾರ |40| ವೀಠೇಶ್ವಠ (ನಾ). ೧. ಶ್ರೇಷ್ಠನಾದ ಪರಾಕ್ರಮಿ. ೨. ಈಶ್ವರ ; ಶಿವ : 
[ಪಾತಾಂ.ರ್ಯ]ವಿಹಾರನಾರ್ಯನನಘಂ ಪ್ರಧ್ವಸ್ತಪಾಶಂ . . . ಶ್ರೀಗುರುಲಿಂಗ ತನಯನಸುವಂ ಕೊಟ್ಟಡಿಂದರ್ಚನೆಯ ಮಾಡುವೆನಭವಗೆನ್ನದೆ ನಿನಗೆ ವೀರೇಶ್ವರ 
ಜಂಗಮಪದಾಂಬೋಜಾತಪೂಜೋತ್ಸವಂ ಎನಿಸಿ ಪೆಂಪುವೆತ್ತಾ ಬಾಹೂರ ಸುತನನೀ ಬಾರಿ ಕಾಯಿದಡೆ ಮನವೊಲಿದು ಪರ್ಬಂಗಳಂ ದಿನದಿನಕೆ ಮಾಡಿಹನೆನ್ನದೇ 
ಬೊಮ್ಮಿದೇವಂ (ವೃಷವಿ. ೧೨-೬೩). [ಸಂ.] ನಂದನನ ಜೀವವನೆತ್ತಿ ಗುರುವೇಯೆನ್ನದರ್ಧಿಸದೆ (ಬಸಪ. ೪೮-೧೬). ೩. ವೀರಭದ್ರ : 
ವೀರಾಧಿವೀರ (ನಾ). ಎ ವೀರಾಗ್ರಗಣ್ಮ ೨ : ಅವನು ವೀರಾಧಿವೀರಯೋಧನಂತೆ ಕಡೆಗಾಲದೊಳು ಜಗವ ಮೊಗೆದು ದಹಿಸುವ ಮೃಡನ ನಡುಗಣ್ಣ ಬೆಂಕಿಯಿಂದೊಗೆದು 


ಪ್ರಾಣತ್ಕಾಗಮಾಡಿದ್ದನ್ನ ಕಣ್ಣಾರೆ ಕಂಡ ಒಬ್ಬ ಹತಭಾಗ್ಯನು . . . ಅರ್ಪಿಸಿದ ಕಾಣಿಕೆ |45| ನೆಗೆದೆಯ್ತೆ ಘುಡುಘುಡಿಸಿ ವೀರೇಶ್ವರಂ ನೆರೆದ ದೇವರ ಹಿಂಡನಂಡಲೆದು . . . ದಕ್ಷಂ 
ಇದು (ವೀರಯೋ. ೧೦೧). [ಸಂ.] ಪ್ರತಿಷ್ಠಿಸಿದ ದಕ್ಷೇಶ್ವರನನೀಕ್ಷಿಸಿದನು (ಹಚಕಾ. ೧೦-೪೪). [ಸಂ.) 


ವೀರೋಚಿತ 


೩೯೯೩ 


ವೀಸ 


ವೀರೋಚಿತ (ಗು). ೧. ವೀರನಿಗೆ ಉಚಿತವಾದ ; ಪರಾಕ್ರಮಿಗೆ ತಕ್ಕುದಾದ. | ವೀರ್ಯವೃದ್ಧಿ (ನಾ). ಇ ವೀರ್ಯವರ್ಧನ : ನವಣೆಯ ಪಿಟ್ಟಂ ನೆಲದಾಲುವ 


(ನಾ). ೨. ವೀರನಿಗೆ ಉಚಿತವಾದುದು ; ಪರಾಕ್ರಮಿಗೆ ತಕ್ಕುದಾದುದು : 
ಸ್ವಂತ ಶಕ್ತಿಸಾಮರ್ಥಗಳಿಂದಲೇ ಅವನು ಸೆನೆಟರ್‌ ಪದವಿ ಗಳಿಸಿದ್ದನು . . . 
ವೀರೋಚಿತವಾದ ಗೌರವ ಸನ್ಮಾನಗಳಿಗೂ ಯೋಗ್ಯನೆಂದೂ ತಿಳಿದುಕೊಂಡಿದ್ದನು 
(ಪುನರು. ೩೪೦). ([ಸ0.) 

ವೀರ್ಜಡೆ (ನಾ). ಒಂದು ಬಗೆಯ ರಣವಾದ್ಕ (7?) : ಸಿಂಹನಿಂದುಲಿವ ಸುಡಕ್ಕೆ 
ವೀರ್ಜಡೆಯು ಶಂಖ ಸುಚಕ್ರವು ರಾಜರಾಜನಿಂದಲಿ ಪಡೆದಾತ ಘಂಟೆಯ 
ನರೇಶ್ವರ ಭೀಕರ ಶತ್ರುಸಂಹರಾ (ಬೀಳವಂ ೧-೧೫೬). (?] 

ವೀರ್ತಂದಕೊಲ್ಲಿ (ನಾ). ಒಂದು ಪ್ರದೇಶದ ಹೆಸರು (?) : ತಸ್ಮ ಸೀಮಾನ್ತರಾಣಿ 
ಪೂರ್ವೃಸ್ಮಾನ್ತಿಸಿ (ಶಿ) ಕಮ್ಮಾತ್ಮಿವಾಯ ಅಲ್ಲಂ ವೀರ್ತ್ತಂದಕೊಲ್ಲಿಯ ಪಳಂಪೆಯಾಲೆ 
ತುಬ್‌ಲ್ಲಾಲಾ ಮೂಟಾಯೊಟಕ್ಕಿ (ಇಆ. ೫೪11, ೩೬೭-೨೧ ; 8ನೆಯ ಶತ). [? *- ಕೊಲ್ಲಿ) 

ವೀರ್ಯ (ನಾ). ೧. ಕಲಿತನ ; ಶೌರ್ಯ ; ಪರಾಕ್ರಮ : ಭಯವಿರಹಿತ 
ವೀರ್ಯೌದಾರ್ಯಗಂಭೀರಕಾರ್ಯಾಶ್ರಯವಿಶದಗುಣ ಶ್ರೀನಾಯಕೋತ್ಕರ್ಷವೇದ್ಮಂ 
(ತವಿರಾ. ೩-೨೧೩) ; ದೇಹದಲಿ ಮನದಲಿ ಜ್ಞಾನದಲಿ ಗುಣದಲಿ ವೀರ್ಯದಲಿ 
ಸಹ್ಮಾದ್ರಿಶೃಂಗಸಂಕುಲದಂತೆ ನಿಮಿರೆಳ್ಲು ಮೈತ್ರಿಯಿಂ ಸ್ಪರ್ಧಿಸಿದರೊಬ್ಬರೊಬ್ಬರ ಕೂಡೆ 
ನಾಲ್ವರುಂ (ಶ್ರೀರಾಮಾ. ೨೫-೬೭೭). ೨. ಬಲ ; ಸಾಮರ್ಥ್ಯ : ವೀರ್ಯಮನಂತ 
ವೀರ್ಯಮುಅಾಿವಪ್ರತಿಮಂ ಸುಖಮಾತ್ಮಬಾವಿ ಗಾಂಭೀರ್ಯಮಮಾನುಷಂ 
ನಿನಗೆ ದೇವರ ದೇವ (ಶಾಂತಿಪು. ೧೦-೧೦೦) ; ಒಂದಿದ ಧೈರ್ಯವೊಂದಿದಳವೊಂದಿದ 
ನಿರ್ಮಳಧರ್ಮಭಾವಮೊಳ್ಳೊಂದಿದ ವೀರ್ಯಮೊಂದಿದಟ್‌ತಂ ನೆಆ್‌ ತನ್ನೊಡಮೊಂದಿ 
ನಿಲ್ಬುದುಂ (ಸುಕುಮಾ. ೧೨-೪೧). ೩. ಕೆಚ್ಚು ; ಧೈರ್ಯ. ೪. ಪುರುಷತ್ವ ; ಪುಂಸತ್ವ. 
೫. ಶುಕ್ರ ; ರೇತಸ್ಸು : ಮಧುಕ ಒಪ್ಪಲ ಕಾಳಿಆವನ ಹಾಲಲ್ಲಿ ಅರೆದು ಕುಡಿಯೆ 
ವೀರ್ಯವಕ್ಕುಂ (ಎವ್ಮಎ. ೯೧). ೬. ಕಾಂತಿ ; ತೇಜಸ್ಸು. ೩. (ಔಷಧಿಗಳ) ಗುಣ ; 
ಪ್ರಭಾವ ; ಪರಿಣಾಮ. ಆ. ಸಸ್ಕಗಳ ಬೀಜ, -- ಕಾಳು. ೯. ವಿಷ ; ಗರಳ. 
೧೦. ಚಿನ್ನ ; ಹಿರಣ್ಮ. ೧೧. ಘನತೆ ; ಗೌರವ ; ಗಣ್ಯತೆ. ೧೨. (ವಿಶಿಷ್ಟಾ) 
ಭಗವಂತನ ಆರುಗುಣಗಳಲ್ಲಿ ಒಂದು : ಶುದ್ಧಸತ್ವವೆಂಬುದು . . . ಜಾನ, ಶಕ್ತಿ, 
ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸೆಂಬ ಭಗವಂತನ ಆರು ಗುಣಗಳಿಗೂ 
ಪ್ರಕಾಶವಾಗಿರುವುದರಿಂದ ಷಾಡ್ಲುಣ್ಮವುಯಮು (ಹಒಂದಸಾ. ೨೩೮). 
೧೩. [ಜೈನ] ""ಆಸ್ರವ ವಿಶೇಷದ್ರವ್ಯಗಳ ಸ್ಪಶಕ್ತಿವಿಶೇಷ'' (ಜೈನಕೋ. ೨೩೬) : 
ಬಲಿಯಂ ಕ್ಲಾಯಿಕ ಸಮ್ಮಕ್ತ್ವಾನಂತಜ್ಞಾನ ದರ್ಶನವೀರ್ಯ ಸೂಕ್ಲಾವಗಾಹಾಗುರು 
ಲಘುತಾವ್ಮಾಬಾಧಂಗಳೆಂಬ ಗುಣಮೆಂಟುಂ ಬಂದು ತನ್ನೊಳ್‌ ಪಣೆದಿರೆ 
(ಆವಿಪು. ೧೬-೪೯ ವ). ಸಂ.) 

ವೀರ್ಯಪ್ರವೃತ್ತಿ (ನಾ). ಪರಾಕ್ರಮದಿಂದ ಕೂಡಿದ ನಡವಳಿಕೆ ; ಧೀರ 
ಸ್ವಭಾವ : ಸಾಂಪರಾಯಕಾಯಮುಂ ವೀರ್ಯಪ್ರವೃತ್ತಿಯುಮಿಂದ್ರಿಯಕಷಾಯ 
ಯೋಗ(ಮು] ಮಿಲ್ಲದುದು ಪುಣ್ಮಾಸ್ರವಮಕ್ಕುಂ (ಶಾಂತಿಪು. ೧೨-೫ ವು. (ಹಂ) 

ವೀರ್ಯವತಿ (ನಾ). ೧. ಸಂತಾನೋತ್ಪತ್ತಿಯ ಶಕ್ತಿಯುಳ್ಳವಳು. ೨. ಒಂದು 
ಬಗೆಯ ಸಸ್ಕ : ""ವೀರ್ಯವತಿ ಚುಂಚೆನಿಕ್ಕುಂ'' (ಮಂಗರಾ. ೪-೪೭). 

(ಸಂ. ವೀರ್ಯವತೀ। 

ವೀರ್ಯವತ್ತು (ನಾ). ಕಸುವುಳ್ಳುದು ; ಸತ್ತೃಯುತವಾದುದು: 
ಶರೀರಶೋಧನೆಗಾಗಿ ಉಪಯೋಗವಾಗುವ ವಮನ ಮತ್ತು ವಿರೇಚನದ್ರವ್ಯಗಳನ್ನು 
ವಸಂತಖತುವಿನ ಕೊನೆಯಲ್ಲಿ ಕೂಡಿಟ್ಟುಕೊಳ್ಳಬೇಕು. ಈ ಕಾಲಗಳಲ್ಲಿ ಅವು 
ಪೂರ್ಣವೀರ್ಯವತ್ತಾಗಿರುವುವು (ಸಕವೈೆ. 111, ಪ್ರಸ್ತಾವನೆ). : [ಸಂ. ವೀರ್ಯವತ್‌) 

ವೀರ್ಯವರ್ಥನ (ನಾ). ಪುಂಸತ್ವದ ವೃದ್ಧಿ ; ಇಂದ್ರಿಯಬಲದ ಬೆಳವಣಿಗೆ : 
ಜವೆ ಕಳಮಂ ಮಾಷಂ ಗೋದುವೆ ಪಿಪ್ಪಿಲಿಯೆಂಬಿವಿನಿತುಮಂ ಗೋಫೈತದಿಂದ 
ವುಗಡಿಸಿ ತಿಂದು ಸಿತದುಗ್ವವನಿರುಳೊಳ್‌ ಕುಡಿಯೆ ವೀರ್ಯವರ್ಧನಮಕ್ಕುಂ 
(ಲೋಕೋಪ. ೯-೪೭); ಈಶ್ವರಿ . .. ಅದರ ಎಲೆಯಂ ಒಣಗಲಿಕ್ಕಿ ಬೇವಹರಂ ಮಾಡಿ 
ಲಾಭ ೩೩x ಹಸಿಯ ಹಾಲೊಪ್ಪ ಕುಡಿಯೆ ವೀರ್ಯವರ್ಧನಮಕ್ಕುಂ (ಎಷ್ಮಿಎ ೨). [ಸಂ] 


20 


30 


ನೊಡವೊಯ್ದಟ್ಟು ಫುತಸಮೇತಂ ಮೇಣ್‌ ದುಗ್ಗವಿಮಿಶ್ರಂ ಸೇವಿಸೆ ವೀರ್ಯವೃದ್ಧಿಯುಂ 
ಮೆಯ್ಕ ಪುಪ್ಪಿಯುಂ ಸವನಿಸುಗುಂ (ಲೋಕೋಪ. ೯-೪೫) ; ನಸುಗುನ್ನಿ ಬಿತ್ತುಗಳಿಗೆಸೆವ 
ಸಮಮುದ್ದನಿಟ್ಟೆಸೆವ ತೆಂಗಾಯ ನೀರಿಂ ಚಾರಿಸಿ . . . ಮೆಲೆ ವೀರ್ಯವೃದ್ಧಿ 
(ಜನವ. ೧೩-೪೫). ([ಸಂ.) 

ವೀರ್ಯಸ್ಪಲನ (ನಾ). ಪುರುಷನಿಗೆ ಸಂಭೋಗಕಾಲವನ್ನುಳಿದು ಬೇರೆ 
ಸಮಯದಲ್ಲಿ ರೇತಸ್ಸು ವಿಸರ್ಜನೆಯಾಗುವಿಕ್ಕೆ ; ವೀರ್ಯಸ್ರಾವ 
ವೀರ್ಯಸ್ಟಲನದ ವೇಳೆಯಲ್ಲಿ ಎದೆಯೂ ಮತ್ತು ನಾಡಿಗಳೂ ಸಾಮಾನ ಸ್ಥಿತಿಗಿಂತ 
ಹೆಚ್ಚು ಒತ್ತರದಿಂದ ಹಾರುವುದು (ಬ್ರಹ್ಮಜೀ. ೨೬). [ಸಂ.) 

ವೀರ್ಯಸ್ತಂಭನ (ನಾ). ಪುರುಷನಿಗೆ ಸಂಭೋಗಕಾಲದಲ್ಲಿ ಹೆಚ್ಚು ಹೊತ್ತು 
ರೇತಸ್ಸು ವಿಸರ್ಜನೆಯಾಗದಿರುವಿಕೆ, -- ವೀರ್ಯವು ಸ್ಪಲನವಾಗದಿರುವಿಕೆ : 
ವೀರ್ಯಸ್ತಂಭನಕ್ಕೆ :- ಆದಿತ್ಯವಾರ ಹೊಸ ಹಂಚಿಕೆ ಹೂವಿನ ಗುಂಡಿಗೆಯ ರಕ್ತವ 
ಬಿಟ್ಟು ಪಚ್ಚೆಕರ್ಪೂರರಸ ಮಲ್ಲಿಗೆಸೊಪ್ಪಿನ ರಸ. . . ಗುಟಿಕೆ ಮಾಡಿ ಒಂದಿಷ್ಟು ಹಾಲಲ್ಲಿ 
ಸೇವಿಸುವುದು (ಎವೈವಿ. ೨೧೧). (ಸಂ.] 

ವೀರ್ಯಾಂತರಾಯ (ನಾ). [ಜೈನ] ಐದು ಬಗೆಯ ಅಂತರಾಯಕರ್ಮ 
ಪ್ರಕೃತಿಗಳಲ್ಲಿ ಒಂದು ; ಮುಮುಕ್ಸುವಿಗೆ ಬರುವ ಒಂದು ಬಗೆಯ 
ಎಫ್ನು ; ಇಚ್ಛೆಯಿದ್ದರೂ ಆತ್ಮಶಕ್ತಿಯ ಪ್ರಕಟಣೆಗೆ ಎಡೆಗೊಡದ ಕರ್ಮ: 
ಚಕ್ನುರಚಕ್ಷುರವಧಿ ಕೇವಲದರ್ಶನಾವರಣ ಚತುಷ್ಕಮುಮಂ ದಾನಲಾಭ ಭೋಗೋಪ 
ಭೋಗವೀರ್ಯಾಂತರಾಯಪಂಚಕಮುಮನೊರ್ಮೊದಲೆ ಕಿಡಿಸಿ (ಆದಿಪು. ೧೦-೧೪ ವ). 

(ಸಂ.1 

ವೀಲು "ವಿಲ್ಲು' ನೋ. 

ವೀವಧ (ನಾ). ೧. ಭಾರವನ್ನು ಹೊರಲು ಉಪಯೋಗಿಸುವ ನೊಗ, 
ಅಡ್ಡೆ,ಕಂಬಿ, ಕಾವಡಿ ಮುಂತಾದುವು : ""ವಿವಧಂ ವೀವಧಮೆನಿಕುಂ'' 
(ವಸ್ತುಕೋ. ೫೧-೩೪). ೨. ಹೊರೆ ; ಭಾರ : ""ವಿವಧಃ, ವೀವಧಃ, ಭಾರಃ, 
ಪರ್ಯಾಹಾರ: - ಈ ೪ ತಲೆಹೊಟ್‌'' (ಹಲಾಯು. ೧೨೫-೬೩). ೩. ಹೊರಗಿನಿಂದ 
ಊರೊಳಕ್ಕೆ ಧಾನ್ಯ ಮುಂತಾದುವು ಬರುವಿಕೆ. ೪. ದಾರಿ ; ಮಾರ್ಗ: 
""ವಿವಧಃ, ವೀವಧಃ - ೨ ಹೊರಗಿನಿಂದ ಊರೊಳಕ್ಕೆ ಧಾನ್ಮಾದಿಗಳು ಬರುವಿಕೆ, 
ಪುರೋಕ್ತಿಗೆ ಬಂದಿರುವ ಅನಾಜು, ಕಾವಡಿ, ದಾರಿ'' (ಸಿದ್ಧಾಂತಿ. ೩೭). ೫. ಧಾನ್ಯಗಳ 
ಸಂಗ್ರಹ. (ಸಂ. 

ವೀಸ, ವೀಸೆ (ನಾ). ೧. ಒಂದು ಹಣದ ಇಪ್ಪತ್ತನೆಯ ಒಂದು (|) 
ಭಾಗದ ಬೆಲೆಯ ಒಂದು ನಾಣ್ಮ : ತಿಂಗಳಿಂಗೆ ಪತ್ತುವೀಸಮಂ ಕುಡುತುಂ 
ಬರಿಸಕ್ಕೆಯ್ದಿಸುತ್ತುಂ ಬರ್ಪುರು (ಸೌಇಇ. ೩1, ೧೮೧-೧೦ ; 1094) ; ವಾಸಮದೈದೆನೆ 
ಹಾಗಂ ವೀಸಮದಿಪ್ಪತ್ತಅೌಂದೆ ಪಣಮೆನಿಸಿರ್ಕುಂ (ವ್ಯವಹಾ. ೫-೩೦). ೨. ಒಂದು 
ಹಣದ ಹದಿನಾರನೆಯ ಒಂದು (ಸೈ) ಭಾಗದ ಬೆಲೆಯ ಒಂದು ನಾಣ್ಯ ; 
ನಾಲ್ಕು ಕಾಣಿ : ಒಂದು ವೀಸವನ (ಪಾಕಾಂ. ಏಸನ]ಪ್ಪೊಡಮಾರ್ಗಮಿತ್ತಉೌಯದೆ 
ಚಾಗಕ್ಕೆ ಮುಯ್ಚಾಂತು[0) ತಮ್ಮ ನಗುವರನಟೌಯದೆಣ್ಣರೇಟ್‌ದ ಕಟ್ಟ್‌ ಯಂತೆ ದೆಸೆದೆಸೆಗೆ 
ಬೆಸೆವ ಪಚ್ಚಪಸಿಯೆಗ್ಗರುಮಂ ಕಂಡು (ಪಂಪಭಾ. ೪-೯೪ ವ); ಕಾಸಿಗೆ ವೀಸವ ಬಡ್ಡಿ 
ಗಳಿಸಿಕೊಂಡು ಶೇಷಗಿರಿಯ ಮೇಲೆ ವಾಸವಾಗಿದ್ದನೆ (ಪುರಂದ. ೨-೩೨-೧); ಆಸೆಯನು 
ಅಣಿದಿತ್ತ ವೀಸವದು ಸವಲಕ್ಷ ಆಸೆ ತಾ ತೀರ್ದ ಬಳಿಕಿತ್ತ ಲಕ್ಷವದು ವೀಸದಿಂ ಕಷ್ಟ 
(ಸರ್ವಜ. ೬೪೧). ೩. ಯಾವುದೇ ದ್ರವ್ಯದ ಹದಿನಾರನೆಯ ಒಂದು (ಭಾಗ : 
(ರೈಸ್‌ಗೆ. ॥. ೫೬೪). ೪. ತೂಕದ ಒಂದು ಅಳತೆ ; ಮಣದ ಎಂಟನೆಯ ಒಂದು 
(ವ ಭಾಗ ; ಐದುಸೇರು ; ಪಂಚೇರು : ಮುವತ್ತಮೂವೀಸಯುಮನ್‌ ವಿಟ್ಟು 
ಸರ್ವ್ವಪರಿಹಾರಂ ಕೊಟಾರ್‌ (ಎಕ. ೪1. ಕೊಪ್ಪ. ೪೧-೧೪;ಸು. 1090) ; ದೇವಗಾಣದೊಕ್ಕಲಲ್ಲಿ 
ದೇವಸವಳವೆಂಣೆ ಸೊಳಸವೊಂದು ಚೈತ್ರಪವಿತ್ರಂಗಳೊಳು ಗಾಣದಲ್ಲಿ ವೀಸವೈದು . . . 
ನಡವ ಮನುಷ್ಕರಾಹಾರ ದಾನಕ್ಕೆ ತಿಂಗಳಿಂಗೊಕ್ಕಲ್ಲಳೊಳ್‌ ಜೋಳ ಕೊಳಗ 

೫. ಒಂದು ಅಳತೆಯ ಪ್ರಮಾಣ ; 


ಒಂದು (ಎಇ. XX. ೧೧೭-೫೦; 1167). 


ವೀಸಕಂಭ 


ಪಡಿಯ ಹದಿನಾರನೆಯ ಒಂದು (|) ಭಾಗದ ಅಳತೆ : ೧೬ ವೀಸಕ್ಕೆ - 
೧ಪಡಿ (ಭೂಮಅ. ೧). ೬. ಪಾಲು ; ಭಾಗ ; ಅಂಶ : ನೀನು ಇನ್ನೂ ಜೀವನಪಥದಲ್ಲಿ 
ಕಾಲಿಡುತ್ತಿ! ನಾನು ಮುಕ್ಕಾಲು ಮೂರು ವೀಸ ದಾರಿಯನ್ನು ಸಾಗಿಸಿದಂತಿದೆ! 
(ನಿಷ್ಕಾಮ. ೨೪). ೭. (ಆಲಂ) ಅತ್ಮಲ್ಪ ಹಣ ; ಕನಿಷ್ಠಬೆಲೆಯ ಕಾಸು : ಕೂಸಿಂಗೆ 
ಕುತ್ತವಾದೊಡೆ ದೇಶದ ಬಳರಿಯರ್ಗೆ ಕುಡುವರೊಳ್ಳರ್ಚನೆಯಂ ಶಾಸನದೇವತೆಗೆಂದೊಡೆ 
ವೀಸದ ಪುಪ್ಪುಮುಮನೀಯರಜಗುಲಿಪೆಂಡಿರ್‌ (ಸಮಪ. ೫-೧೦೦); ದಾಸಿಯನು ಹೋಗುವಗೆ 
ವೀಸ ಹತ್ತದು ಕೈಗೆ ಹೇಸಿ ತೊಲಗುವಳು ಜಯಲಕ್ಷ್ಮಿ ಆಯುಷ್ಯ ನಾಶವಾಗುವುದು 
(ಸರ್ವಜ. ೧೮೧೬). ಆ. ವೀಸದಷ್ಟು ; ಸ್ವಲ್ಪಪ್ರಮಾಣ ; ಅಲ್ಪಪ್ರಮಾಣ : ವೀಸಂ 
ದೋಸಮಿಲ್ಲಂ, ಮಾರ್ನುಡಿಯದಿರ್‌, ಪೋಪೋಗೆಂದುಸಿರ್ದಂ (ರಾಮಾಶ್ವ ೨೬-೧೫). 
೯. ಒಂದುಬಗೆಯ ತೆರಿಗೆ (?) : "ಮೂಲೆವೀಸ' ಪರಾ. ವೀಸೆ : 
೨. ಪೊಂಗೇಬ್ಬಂಡುಗಮಾಗೆ ಮನಂಗೊಳೆ ಹಣವಡ್ಡ ವೀಸೆ ಕಾಣಿಗಮೇನುಂಬಂಗೆ 
ತಿಳಿವಂತೆ ಪೇಟ್ತಿಂ ಪಿಂಗದೆ ಗಣಕಪ್ರಧಾನನೆನಿಪುದು ಪಿರಿದೇ (ವ್ಯವಹಾ. ೧೫-೨೬). ೪. ಈ 
ಕಾಲದಲ್ಲಿ ಚವನಪ್ರಾಶ ಎಂಬ ಔಷಧಿ ಕೆಮ್ಮಲು ಮುಂತಾದ ವ್ಯಾಧಿಗಳನ್ನು 
ಗುಣಪಡಿಸುವುದೇ ಹೊರತು, ಅದನ್ನು ವೀಸೆವೀಸೆಯಾಗಿ ನುಂಗಿದವರಿಗೂ ಸಹ 
ವಯಸ್ಸನ್ನು ಕಡಿಮೆಮಾಡಿ ಯವ್ವನವನ್ನು ಕೊಟ್ಟಿತೆಂಬುದನ್ನು ಕಂಡುದೂ ಇಲ್ಲ, 
ಕೇಳಿದುದೂ ಇಲ್ಲ(ಕೂನಪ್ಪ,. ೧೬೦). ೧೦. ತೂಕದ ಒಂದು ಪ್ರಮಾಣ (?): 
ಹಾಗವ ಹಾಗದಿ ಗುಣಿಸಲು ಬೇಗಂ ವೀಸೆಗಳವಕ್ಕು ವೀಸವೀಸಮನಂತಾ ವೀಸದಿ 
ಗುಣಿಸಲು ಗಿಡ್ಡಗಾಣಿಯು (ಕ್ಷೇತ್ರಗ. ೨೯-೨). [ಇ ಪ್ರಾ. ವೀಸ./ ಸಂ. ವಿಂಶತಿ.! ತಮಿ. 
ವೀಚಮ್‌; ಮಲ. ವೀಶಮ್‌ ; ತುಳು. ವೀಸ, ವೀಸು ; ತೆಲು. ವೀಸಮು] 
ವೀಸಕಂಭ (ನಾ). ತೂಕ ಅಥವಾ ಅಳತೆಯ ಪ್ರಮಾಣ : ಅರೆಯಿಂದ ಬೇಳೆಯ 
ಗುಣಿಸಲು ಅದು ವೀಸಕಂಭವಕ್ಕುಂ (ಕ್ಷೇತ್ರಗ. ೬-೪). [ವೀಸ 4 ಕಂಭ] 
ವೀಸಪಾಲು (ನಾ). ೧. ಯಾವುದೇ ದ್ರವ್ಯ ಅಥವಾ ಸಂಖೆಯ ಹದಿನಾರನೆಯ 
ಒಂದು.) ಅಂಶ, - ಭಾಗ : "ಕಲಾಷೋಡಶೋಭಾಗಃ-- ಹದಿನಾರನೇ ಅಂಶ, 
ಅಂದರೆ ಚಂದ್ರನಲ್ಲಿ ವೀಸಪಾಲು'' (ಸದ್ದಾಂ. ೨೯3. ೨. (ಆಲಂ) ಸ್ವಲ್ಪಭಾಗ ; 
ಅತ್ಮಲ್ಪಅಂಶ : ಕ್ರೂರಕರ್ಮನಾದಾ ದುಷ್ಟಬುದ್ಧಿಗೆ ಆ ಮಾತುಗಳನ್ನು ಕೇಳಿ ವೀಸ 
ಪಾಲಾದರೂ ದಯೆಯುಂಟಾಗಲಿಲ್ಲ (ಕವಿಕ. ಡ್‌). [ವೀಸ + ಪಾಲ್ಡು (< ಪಾಲ್ಮ್‌)) 
ವೀಸಬಡ್ಡಿ (ನಾ). ೧. ಹದಿನಾರನೆಯ ಒಂದು (;) ಭಾಗದಷ್ಟು ಬಡ್ಡಿ : 
ಕುಮಾರಸ್ವಾಮಿಗಳ ಕೈಯಲು ಹೊಂಗೆ ತಿಂಗಳಿಂಗೆ ಹಾಗಂ ವೀಸಬಡ್ಡಿಯಲ್‌ 
ವರ್ಷಂಪ್ರತಿಯ ಸಿದ್ಧಾಯವಿಳಿದುಬಹಂತಾಗಿ (ಎಕ. ೫ ಕಡೂರು. ೧೨-೫೯ ; 1253). 
೨. (ಆಲಂ) ಅಲಕ್ಷಿಸಬಹುದಾದಷ್ಟು ಪ್ರಮಾಣ ; ತೀರ ಅಲ್ಪ ; 
ಅತಿಸ್ವಲ್ಪ : ಗಾಸಿವಡೆಯದೆ ಕಡಲನಿಂಗಿಸಿ ಭೂಸಮವಗೈದಸುರಪುರವನು 
ವೀಸಬಡ್ಡಿಯೊಳೀಗಳಸುವನು ಕೊಳ್ವೆನಾ ಖಳರ (ರಾಮಾಸಂ. ೬-೧-೮). 
ವೀಸಬಡ್ಡಿಯಲಸುವ ಕೊಳ್‌ = (ಆಲಂ) ಅಲ್ಪಶ್ರಮದಿಂದ ಜೀವವನ್ನು 
ತೆಗೆ ; ಸುಲಭವಾಗಿ ಕೊಲ್ಲು : ಸಿಂಹದ ಕೂಸ ನರಿ ಕೆಣಕುವವೊಲೀ ಕುರುಕೀಚ 


ಕಾದಿಗಳು ಗಾಸಿಯಾದರು ಕೆಣಕಿ ನಾಯ್ಗಳ ವೀಸಬಡ್ಡಿಯಲಸುವ ಕೊಂಬೆನು 


(ಕುವ್ಕಾವಿ. ೩-೭೦). (ವೀಸ 4 ಬಡ್ಡಿ) 

ವೀಸವ (ನಾ). ಇ ವೀಸ ೧ : ಅಗ್ರಹಾರಂ ನಿಡುಗುಂದಿಯ ಮಹಾಜನಂ ನಾಲ್ಲೂವ್ವರುಂ 
ಪೂರ್ವೃಸ್ಥಿತಿಯಿಂ ನಡೆವ ಪಾರಿಖಾಯದ ಹೊಂಗೆ ಮೂಜುವರೆ ವೀಸವಮಂ ಪರಸ್ಥಾನದ 
ಮಹಾಜನದಭ್ಯಾಗತಪೂಜೆಗೆ ಬಿಟ್ಟರು (ಸೌಇಇ. 21, ೧೧೭-೫ ; 1076). [ವ ವೀಸ) 

ವೀಸಾ (ನಾ). ""ರಹದಾರಿ ಮೊದಲಾದುವುಗಳನ್ನು ಪರೀಕ್ಷಿಸಿ ಅವುಗಳ 
ಮೇಲೆ "ಸರಿಯಾಗಿದೆ' ಎಂದು ಬರೆದ ಷರಾ'' (೪. ಇಂಕಾ): ಪಾಸ್‌ಪೋರ್ಟಿನ 
ಮೇಲೆ ವೀಸಾ ಬರೆಸಿಕೊಳ್ಳುವ ಕೆಲಸ (ಅಪೂಪ. ಆ). [< ಇಂ. Visa] 

ವೀಸೆ 'ವೀಸ' ನೋ. 

ವೀಸೋತ್ತರ (ನಾ). ಒಬ್ಬಾತನ ಹೆಸರು : ಗಜೇಂದ್ರಂ ತುರಂಗಂ ನಡೆಮಾಡಂ 
ದಣ್ನ್ಣನಾಥೋ(ತ್ತ]ಮ ಪದವಿ ಮಹಾತೂರ್ಯಮೆಂಬಿಂತಿವಂತುಂ ಪಡೆದಂ ಚೆಲ್ವಿಂದೆ 
ವೀಸೋತ್ತರ ವಿದಿತ ಧರಾದೇವನಿಷ್ಟಪ್ರಭಾವ (ಎಇ 21, ೩೩೦-೦೪ ; 929), [7 


೭೯೯೪ 


20 


25 


ವೀಳೆಯ 


ವೀಸೋತ್ತರದೀಕ್ಷಿತ (ನಾ). ಒಬ್ಬಾತನ ಹೆಸರು : ಶತಪತ್ರಭವಾನ್ವಯ 
ಭೂನುತರೆನಿಸಿದ ರೇವದಾಸ ವೀಸೋತ್ತರದೀಕ್ಷಿತರ ಗುಣಂಗಳನೆಣಿಸುವ 
ಮತಿಮನ್ತರನಾನದೆಲ್ಲಿಯುಂ [ಕಣ್ಣ]ಅೌಿಯೆ (ಎಇ. ೫11, ೩೩೦-೧೨ ; 929). 

(ವೀಸೋತ್ತರ 4 ದೀಕ್ಷಿತ] 

ವೀಸೋತ್ತರಭಟ್ಟ (ನಾ). ಒಬ್ಬಾತನ ಹೆಸರು : ಧರಣೀನಾಥಪ್ರಸಾದಂ ಸಮನಿಸಿರೆ 
ಮಹಾಯಜ್ಞಮಂ ಮಾಡಿ. .. ವೀಸೋತ್ತರಭಟ್ಟಂ ವಿಪ್ರವಂಶಪ್ರಬಳರುಚಿಮಯಾನರ್ಗ್ನ್ಯ 
ಮಾಣಿಕ್ಕಪಟ್ಟಂ (ಎಇ. ೫೫1, ೩೩೦-೧೮; 929). [ವೀಸೋತ್ತರ -- ಭಟ್ಟ] 

ವೀಸೋತ್ತರಸೋಮಯಾಜಿ (ನಾ). ಒಬ್ಬಾತನ ಹೆಸರು :ರೇವದಾಸ ವೀಸೋತ್ತರ 
ಸೋಮಯಾಜಿಗಳಿನೂರ್ಜಿತಮಾಯ್ತು ಧರಾಮರಾನ್ವಯಂ (ಎಇ. ೬॥11,೩೩೦-೧೬ ;929). 

(ವೀಸೋತ್ತರ 4 ಸೋಮಯಾಜಿ] 

ವೀಳ್‌ "ಬೀಟ್‌ ' ನೋ. 

ವೀಳಯ "ವೀಳೆಯ' ನೋ. 

ವೀಳಯದೆಲೆ' "ವೀಳೆಯ' ಪರಾ. 

ವೀಳಿಗೆ (ನಾ). ೧. ವೀಳೆಯದೆಲೆ ಮತ್ತು ಅದರ ಬಳ್ಳಿ ; ನಾಗವಲ್ಲಿ : ಪಳಿಕಂ 
ವೇಳಿಗೆ, ವೀಳಿಗೆ, ಗುಳಿಗೆ, ವರಾಳಂ, ರಗಳೆ, ಪುಳಂ - ಇವು ಅಪಭ್ರಂಶದೊಳ್‌ ಟಕಾರಕ್ಕೆ 
ಪುಟ್ಟೆಯುಂ ಕುಳಂಗಳಾದುವು (ಶಮರ. ೨೨ ವ್ಯೂ). ೨. ಸಿದ್ಧಪಡಿಸಿದ ವೀಳೆಯ ; 
ತಾಂಬೂಲ : ಪೆಗಲಂ ತಟ್ಟ್ಸ್‌ಸಿ ತೋಳಿಂ ತೊಡೆಗೆ ಗುರುನಿತಂಬಾಗ್ರಮಂ ಸಾರ್ಚಿ 
ಮುಂ ವೀಳಿಗೆಯಂ ಬಾಯ್ಲಿತ್ತು (ಲೀಲಾವ. ೧೩-೩೨). [೮ ಸಂ. ವೀಟಿಕಾ) 

ವೀಳಿಗೆಗೊಡು (ಕ್ರಿ). ಸಿದ್ಧಪಡಿಸಿದ ಎಲೆಯಡಿಕೆಯನ್ನು ಕೊಡು,- 

: ತಾಂಬೂಲವನ್ನು ನೀಡು : ಒರ್ಬಳಿನ್ನಂ ತನ್ನ ಗೃಹಕೆ ಕೊಂಡೊಯ್ದು . . . 
ದಿವ್ಮಾನ್ನಪಾನಂಗಳಿಂ ತಣಿಯಿಸಿ ಸರ್ಬಸಂತಸದೆ ವೀಳಿಗೆಗೊಟ್ಟು ಬಳಿಕೊಲ್ಲು 
ಕರ್ಬುವಿಲ್ಲನ ಕೇಳಿಯಿಂದೆಯನುರಾಗಮಂ ಪರ್ಬಿಸೆ . . . ಸುಖದಿನಿರ್ದೆಂ 
(ಪಾಸೋಪು. ೫-೬೫). [ವೀಳಿಗೆ 4 ಕೊಡು) 

ವೀಳೆಡೆಲೆ "ವೀಳೆಯ' ಪರಾ. 

ವೀಳೆಯ, ಬಿಳೆಯ, ವಿಳ್ಳೆ, ವೀಳಯ, ವೀಳ್ಯ (ನಾ). ೧. (ನಮ್ಮ ದೇಶದಲ್ಲಿ 
ಜನರು ವಿಶೇಷವಾಗಿ ಅಡಕೆ, ಸುಣ್ಣಗಳೊಂದಿಗೆ -- ಸಾಮಾನವಾಗಿ 
ಊಟವಾದನಂತರ ಸೇವಿಸುವ) ಒಂದು ಬಗೆಯ ಎಲೆಯನ್ನು ಬಿಡುವ 
ಬಳ್ಳಿ ಮತ್ತು ಅದರ ಎಲೆ ; ನಾಗವಲ್ಲಿ : ""ವೀಟಿಕೆಯೆ ವೀಳೆಯಂ'' 
(ಚತುನಿ. ೧೩) ; ಘಟಿಕಾ, ಗಣಿಗೆ; ವೀಟಿಕಾ, ವೀಳೆಯ ; ಘಟಿಕಾ, ಗುಳಿಗೆ 
(ಶಬ್ಬಾನು. ೧೬೦ ಪ್ರಯೋ) ; ಪಡಿಯಲೆಯ ವೀಳೆಯಕ್ಕ ಬಿಲ್ಕುಮ್ಪಳಿಯ ತೋಟದಲು 
ಎಲೆಯಗುಳಿ ಇನೂಲು ಗುಳಿಯಂ . . . ಕೊಟ್ಟರು (ಎಕ. ೫1೪, ಶ್ರೀರಂಗ. ೬೧-೬; 7). 
೨. ಸಾಮಾನ್ಯವಾಗಿ ಶುಭಮುಹೂರ್ತಾದಿ ಕಾಲಗಳಲ್ಲಿ ಕೊಡುವ 
ಎಲೆಯಡಿಕೆ; (ಅಡಕೆ, ಸುಣ್ಣ ಇತ್ಯಾದಿಗಳೊಂದಿಗೆ ಸೇವಿಸಲು ಸಿದ್ಧಪಡಿಸಿದ) 
-ತಾಂಬೂಲ : ""ವೀಳೆಯಂ ತಾಂಬೂಲಮಕ್ಕು'' (ಮಂಗರಾ. ೯೯-೨೩); ವೀಳೆಯ 
ಮನುಗುಟ್‌ ಮುಡಿಯೊಳ್‌ ತಾಳಿದ ಕಮ್ಮಲರ ಸೂಸಿ (ಮಲ್ಲಕಾ. ೭-೭೨) ; ಪ್ರಥಮದಿನದ 
ವೀಳೆಯ ನಾನೆಣಿಸಿದಷ್ಟು ಆಗ್ಗ ವಾಗಿರಲಿಲ್ಲ (ಜಾಣಆ. ೨೫೪). ೩. ದೇವರಿಗೆ ನೈವೇದ್ಮದ 
ಸಂದರ್ಭದಲ್ಲಿಯೂ ಗುರುಹಿರಿಯರು, ಗಣ್ಯರು ಮುಂತಾದವರಿಗೆ 
ಗೌರವಪೂರ್ವಕವಾದ, ಮನ್ನಣೆಮರ್ಯಾದೆಗಳನ್ನು ಸೂಚಿಸುವಾಗಲೂ 
ಅರ್ಪಿಸುವ ತಾಂಬೂಲ : ತರಿಸಿ ಸಾದು ಜವಾದಿಯನು ಕರ್ಪುರದ ವೀಳೆಯ 
ವುಡುಗೊಜ್‌ಗಳಲಿ ಹಿರಿದು ಪತಿಕರಿಸಿದನು ಪರಿವಾರವನು ಕಲಿದ್ರೋಣ 
(ಕುವ್ಮಾದ್ರೋ. ೧೫-೨೦). ೪. ಯುದ್ಧ ಅಥವಾ ಯಾವುದೇ ಕೆಲಸದ 
ಜವಾಬ್ದಾರಿಯನ್ನು ಒಪ್ಪಿಸುವಾಗ ಸಮ್ಮತಿಸೂಚಕವಾಗಿ ಕೊಡುವ 
ಅಥವಾ ಪಡೆಯುವ ತಾಂಬೂಲ : ಹೊಳಲ ಹೊಜಶೂಲದಲಿ ರಿಪುಗಳ ಸೆಳಸು 
-ವೆನು ತಾ ವೀಳೆಯವನೆಂದಲಘುಭುಜಬಲ ಕರ್ಣ ನುಡಿದನು ಕೌರವೇಂದ್ರಂಗೆ 
(ಕುವ್ಮಾಭೀ. ೧-೭) ; ವೀಳೆಯವನೀವುದೆನಗೀ ಕಾಳೆಗಕೆ (ಚಕವ. ೫-೬೮) ; ತೆಗದಿತ್ತನ್ಕೆ 
ಕಾಳಗಕೆ ವೀಳೆಯವ (ದೇವೀಮ. ೩-೨). ಬಿಳೆಯ : ೩. ಅಯಿನೂರ್ಬರಿಗೆ ವಿಸ್ತರದಿಂ 


ವೀಳೆಯಂಗೊಡು ೭೯೯೫ ವೃಂದ 


ಬಿಳೆಯಮನಿತ್ತು (ಸೌಇಇ. ೫, ೬೯-೨೪ ; 1033). ಎಳ್ಳೆ : ೧. ಶುಂಠಿ ಕಬ್ಬು ವಿಳ್ಳೆ (ಜಾನಕೋ. ೪೫). ವೀಳೆಯಗೊಡು : ೧. ಕಡಗ ಕಂಠಮಾಲೆ ಪದಕ ಕುಂಡಲವಿತ್ತನೊಡನೆ 
[ಪಾಠಾಂ. ಲ್ಲೆ]ಗಳನುಟ್‌ ಮಾಜುವರು ಬರುತಿರ್ದರು (ಚಬಪು ೪೭-೪೨). ವೀಳಯ : | | ಕುಲ್ಲಾಯಿ ಕಬಾಯಿ ನಿಡುಬೊಂಬೆ ಪಟ್ಟೆ ಪಚ್ಚಡವಿತ್ತು ವೀಳೆಯಗೊಡುತ ಜಾಳಿಗೆ 


೪. ಬಹಳ ಬಲನೇಮಾಗಧನುನಿನಗಹಿತನೇ ತಾವೀಳ[ಪಾಠಾಂ.]ಯವ ಸುರಮಹಿಳೆಯರ | |  ನೂಜಗೊಟ್ಟ (ಛರಚ. ೨-೯೯). (ವೀಳೆಯ *- ಕೊಡು) 

ತೋಳಿನಲಿ ತೋಜುವೆನಂದನಾ ಭೀಮ (ಕುವ್ಕಾಸ. ೨-೨೬); ಜೀಯ ಕೊಡು ವೀಳ | (ಬಸರು `ವೀನೆಯು0ಗೆಂಡು" ನೋ. 

[ಪಾಠಾಂ. ಳೆ])ಯವನು (ತೂರರಾ. ೫-೫ ೦). ವೀಳ್ಯ : ೨. ಸುಣ್ಣವಿಲ್ಲ ಭಾಗವತರೆ | 5 ; ವೀಳೆಯಗೊಡು "ವೀಳೆಯಂಗೊಡು' ನೋ. 

ನುಣ್ಣನೆ ಗೋಡೆಯ ನಿನ್ನೆ ತೊಡೆದುಬಿಟ್ಟೆ ವೀಳ್ಕ ಹಾಕುವನಲ್ಲ ವ್ಯಾದಿಸ್ತ ಗಂಡನು | ವೀಳೆಯಗೊಳ್‌ ಕ್ರಿ). ಯುದ್ಧ ಅಥವಾ ಯಾವುದೇ ಮುಖ್ಯಕೆಲಸಕ್ಕೆ 
ಬಾಳು ಸಟೆ ಎನ್ನ ಬಾಯಿ ನೋಡಿ (ಪುರಂದ. ೩-೮೪-೧) ; ಕುಡಿನೀರು ವೀಳ್ಮ ಕಾಳಾಂಜಿಗೆ | ಹೊರಡುವಾಗ (ಶುಭಹಾರೈಕೆಗಳೊಂದಿಗೆ ಒಡೆಯನಿಂದ) ತಾಂಬೂಲ 
ಚಮರ ಕನ್ನಡಿ ಮುಖವಸ್ತ್ರ ಬಿಜ್ಜಣವ ಪಿಡಿದೆಡಬಲದೆ ನಿಂದಿರೆ ಮಿಂಡಿವೆಂಗಳು ವನ್ನು ಸ್ವೀಕರಿಸು : ಒಗಿದೆಡಬಲದವರನೆಬ್ಬಿಸಿ ಜಜ್‌ದು ವೀಳೆಯಗೊಂಡು ಕೈದುವ 
(ಮೋಹತ. ೨೭-೯). ೩. ಕಲಿತ ಬುದ್ದಿಯನಿನ್ನು ತೆಗೆದುದಕಲಸದಂತಿಹುದೆಂದು ತಿರುಹುತಾಯತವಾಯ್ತು ಪಡೆಯೆರಡರಲಿ ಪಾಯದಳ (ಐವ್ಕಾದ್ರೋ. ೧೭-೧೯); ಪನ್ನೀರ 


ಸರ್ವರಿಗುಲಿದು ಬೀಳ್ಕೊಟ್ಟಿತ್ತು ವೀಳ್ಳವ ಮಂತ್ರಿಮುಖ್ಕರನು ನಿಲಯಕ್ಕೆದೆಂದೆದ್ದನು [19 ಮಿಂದು ದಿವ್ಕಾಂಬರವನುಟ್ಟು . . . ರನ್ನದೊಡವುಗಳನಳವಡಿಸಿ ವೀಳೆಯಗೊಂಡು 
.. ಅರಸು (ಬಿಜ್ಜಪು. ೭೫-೫೫). ೪. ನನಗೆ ಯುದ್ಧದ ವೀಳ್ಯವನ್ನು ಕೊಡಿರಿ. ನಾನು . . - ಮೆಜ್‌ದಂ ಸುಧನ್ವನಂದು (ಜೈಮಿಧಾ. ೧೧-೪೧). (ವೀಳೆಯ 3- ಕೊಳ್‌) 

ಯುದ್ಧಕ್ಕೆ ಹೊರಡುತ್ತೇನೆ ಎಂದು ಹೇಳಿದನು (ಶ್ರೀರಂಗ. ೧೯೮) ; ಆಗ ಅಲ್ಲಿಯೆ ಇದ್ದ | | ವೀಳೆಯದೆಲೆ "ವೀಳೆಯ' ಪರಾ. 

ಯಪ್ಪತ್ತುರಾಯನು ತನಗೆ ವೀಳ್ಮ ಕೊಡಬೇಕೆಂದು ಬೇಡಿದನು (ಕುಮಾಸಾಂ. ೧೩೮). ವೀಳ್ಯ "ವೀಳೆಯ' ನೋ. 


ವೀಳೆಯ ಎತ್ತು, ವೀಳೆ ಎತ್ತು ನ ೧. ಮದುವೆ, ಮುಂಜಿ ಮುಂತಾದ | | ವೀಳ್ಯದೆಲೆ "ವೀಳೆಯ' ಪರಾ. 
ಶುಭಸಮಾರಂಭಗಳಲ್ಲಿ ಎಲ್ಲರಿಗೂ (ಅವರವರ ಸ್ಥಾನಮಾನಗಳನ್ನರಿತು) |15| ವೀಳ್ಳೆದೆಲೆ "ವೀಳೆಯ' ಪರಾ. 
ಸರದಿಯ ಪ್ರಕಾರ ತಾಂಬೂಲವನ್ನು ಹಂಚು : ಯಾವ ಮದುವೆಯಲ್ಲಾದರೂ | | ವೀಟ್‌ "ಬೀಯ್ಕ್‌' ನೋ. 
ವೀಳೆಯ ಎತ್ತುವವನು ಅವನೆ (ಚಿಳುಮ. ೧೦೪). ೨. ಯಾವುದಾದರೂ ವಿಶ್ಚಿತ -ವು (ಪ್ರ). ಸಾಮಾನ್ಯವಾಗಿ ಕೆಲವು ಧಾತುಗಳ ಮೇಲೆ ಸೇರಿ ಭಾವಾರ್ಥವನ್ನು 
ಕಾರ್ಯವನ್ನು ವಹಿಸಿಕೊಂಡು ಹೊರಡು : ಗುಡ್ಡಗಾಡ ತಿರುಗಿ ಅಡ್ಡದಾರಿಲೆ ಕೊಡುವ ಒಂದು ಕೃತ್ಸ್ರೃತ್ಕಯ : ಕ್ರಿಯಾರ್ಥವಾದ ಪ್ರಕೃತಿಗಳಿಗೆ (ಇವಕ್ಕೆ "ಧಾತು' 
ಹೋಗಿ ಗೌಡರ ಕಂದನ ತರುವೆವು ಎಂದರು ಗುಡ್ಡರು ವೀಳೆ ಎತ್ತಿದರು (ಸಡ್ಡು ೪-೭೧). | ಎಂಬ ಹೆಸರಿದೆ) ಇಸು, ಚು, ವು ಮೊದಲಾದುವು ಸೇರಿ ಮಾಡಿಸು, ನೆಗಟ್ಟು ತಿಳಿವು 
ವೀಳೆಯದ ಲತಾಂಗಿ ಎ ರಾಜ, ರಾಣಿಯರಿಗೆ ಬೇಕಾದಾಗ ತಾಂಬೂಲವನ್ನು [20 ಮೊದಲಾದ ರೂಪಗಳು ಬರುತ್ತವೆ (ಕೈ. ಇ). "ಅಟ್‌ವು', "ಅಟ್‌ವು' ಪರಾ. 
ಸಿದ್ಧಪಡಿಸಿ ಕೊಡುವವಳು; ಸಂಚಿಯವಳು : ತಂಬುಲದಲೆಯಂ ತೆಗೆದೆಡ | | ವುಳುವಟ್ಟು (ನಾ). ಒಂದು ಊರಿನ ಹೆಸರು : ಚಿರುಪಿಯು ಚಿನ್ನಕುಣ್ಟೆಯು 
ದಂಗೈಯೊಳಗಿರಿಸುವ ವೀಳೆಯದ ,ಲತಾಂಗಿಯ ದಕ್ಷಿಣಹಸ್ತಂ ಧರಿಸಿತು ಪಿರಿದುಂ ಚಿಟ್‌ ಯವೊಬಟಲು ವುಳುವಟ್ಟು ನಾಲ್ಕೂರುಂ . . . ಸಲಲೀಯದವರು ವಾರನಾಸಿಯುಂ 
ಚೆಲ್ಟಿಕೆಯಾ (ಜಯಕಾ. ೨-೧೪). ವೀಳೆಯದೆಲೆ , ಎಳ್ಳೇದೆಲೆ, ವೀಳಯದೆಲೆ, ವೀಳೆದೆಲೆ, ಕವಿಲೆಯುಮನಖಿದೊ (ಸಾಇಇ. 1x-i. ೨೬-೧೧ ; 950). (7) 
ವೀಳ್ಯದೆಲೆ,ವೀಳ್ಕೆದೆಲೆ ಎ ವೀಳೆಯ ೧ : ಎಲೆ ಮಿಡುಕದಾಸ್ಥಾನ ವೀಳೆಯದೆಲೆಯ | ಪಂತ (ನಾ). ೧. ಎಲೆ, ಹೂವು, ಹಣ್ಣು ಮೊದಲಾದುವುಗಳ ತೊಟ್ಟು ,- 


ಮಡಿಸುವ ರಭಸವಿಲ್ಲ . . . ಮಾನಭಂಗದ ಕಳವಳದ ಕನಸುಗಳಲಿದ್ದುದು |25। ಕಾವು : "*ವೃಂತಂ, ಪ್ರಸವಬಂಧನಂ - ಈ ೨ ಹೂವಿನ ತೊಡಂಬೆ'' 
ರಾಯನಾಸ್ತಾನ (ಕುವ್ಮಾಕ. ೧-೨೦) ; ನಮ್ಮ ದೇಶದಲ್ಲಿ ವಿಳ್ಳೇದೆಲೆಯನ್ನು ವಿಶೇಷವಾಗಿ (ಹಲಾಯು. ೩೧-೩೧). ೨. ಮೊಲೆತೊಟ್ಟು ; ಚೂಚುಕ : ""ಕುಚಮುಖಂ, ಚೂಚಕಂ, 
ಬೆಳೆಯುತ್ತಾರೆ (ರೂಢಿ) ; ""ಫಣಿಲತಾ - ವೀಳಯದೆಲೆ'' (ಓಷಧಿ. ೧೪) ; ಸುಣ್ಣವೂ ವೃಂತಂ, ಶಿಖಾ - ಈ ೪ ಮೊಲೆಯ ಕೊ(ತೊ)ಟ್ವು'' (ಹಲಾಯು. ೮೭-೩೭೨). [ಸಂ.] 


ಅಡಕೆಯೂ ವೀಳೆದೆಲೆಯೂ ಸಮಾನವಾಗಿ ವೀಳ್ಕವನ್ನು ಮಾಡಿದರೆ ಬಾಯಿ ಕೆಂಪಾಗಿ ವೃಂತಫಲ (ನಾ). ಒಂದು ಬಗೆಯ ಬದನೆಕಾಯಿ ; ಮುಳ್ಳುಗಾಯಿ : ಎಲ್ಲರ್ಗೆ 
ಸುಗಂಧವಾಗಿರುವುದು (ಸಕವೈ. ೫) ; ""ಒಳ್ಳೆಯದಾಯಿತು'' ಎಂದು ನುಡಿಯುತ್ತಾ | ಬಸವನಗ್ರವಣಿಗಳಂ ತಾನೀವ ಸಮಯದೊಳಗಲ್ಲಿ ಕೆಲಬರ್‌ ಡಂಬಕರ್‌ ಬಂದು... 
ಲಿಂಗಯ್ಯ ವೀಳ್ಯದೆಲೆಗೆ ಸುಣ್ಣ ಹಚ್ಚಿದ (ಹಾಹುತ್ತ. ೬೯) ; ಬೆತ್ತದ ತಟ್ಟೆಯಲ್ಲಿ ಒಂದೆರಡು |30| : ವೃಂತಫಲಮಂ ಸಮಂತಂದು ಕಕ್ಷದೊಳಿರಿಸಿ (ಬಸರ. ೯-೪೫) ; ತವೆ ಬಾಣಲಿಂಗವಾದವು 


ಕಟ್ಟು ವೀಳ್ಕೆದೆಲೆ, ಅಡಿಕೆ ಎಲ್ಲವೂ ಅಣಿಯಾಗಿ ಇಡಲ್ಪಟ್ಟಿತ್ತು (ರಾಯಕ. ೧೦೪). ವೃಂತಫಲಗಳಾಗವರಿರ್ದರತಿ ಬಕುತಿಯಲಿ (ಭೈರವೇ. ೨-೧೬೬). [ಸಂ] 
ವೀಳೆಯಶಾಸ್ತ್ರ, ವೀಳ್ಯದ ಶಾಸ್ತ್ರ ಎ ೧. ಮದುವೆಯ ನಿಶ್ಚಿತಾರ್ಥದ ಸಂದರ್ಭದಲ್ಲಿ | | ವೃಂತಾಕ (ನಾ). ಎ ವೃಂತಫಲ : ""ಬದಣೆಯದು ವೃಂತಾಕಮಕ್ಕು'' 
ಎಲ್ಲರಿಗೂ ತಾಂಬೂಲವನ್ನು ಹಂಚುವುದು : ಲಗ್ನ ನಿಶ್ಚಯವಾಯಿತು . . . (ಮಂಗರಾ. ೨೯-೫) : ವೃಂತಾಕವನ್ನು ಬೆಳೆಸಿ ತರಿಸಿ ನನಗೆ ಸಮರ್ಪಿಸು (ಕಭವಿ. ೧೫೦). (ಸಂ.] 


"ವೀಳೆಯಶಾಸ್ತ್ರ' ನಡೆದಿತ್ತು (ಆಳುವ. ೧೦೭) . ೨. ಮದುವೆಗೆ ಹೆಣ್ಣನ್ನು ಕೇಳಲು | ವೃಂತಾಕಪಾಕ (ನಾ). ೧. ಬದನೆಕಾಯಿಯಿಂದ ತಯಾರಿಸಿದ ಖಾದ್ಯ ,- 
ಹೋದ ಸಂದರ್ಭದಲ್ಲಿ ಎರಡೂ ಕಡೆಯ ಹಿರಿಯರು ಪರಸ್ಪರ 135, ಅಡುಗೆ : ಬದನಗಾಯ್ಗಳಂ . . . ಕೊಣಬಿನೊಳಿಕ್ಕಿ ಒಗ್ಗರಿಸೆ ಮಧುರವೃಂತಾಕಪಾಕ 
ತಾಂಬೂಲವನ್ನು ಕೊಡುವುದು, -ಬದಲಾಯಿಸಿಕೊಳ್ಳುವುದು: | | (ಸೂಪಶಾ. ೪-೪). ೨. [ಕಾವ್ಯಮಾ] ಕೇವಲ ಶಾಸ್ತ್ರಜ್ಞಾನದಿಂದ ಬರೆದ 
(ಯಮ್ಮ. 6). ವೀಳ್ಯಕಟ್ಟು ಎ ಎಲೆಯಡಿಕೆಯನ್ನು ಸಿದ್ಧಪಡಿಸು ; ತಾಂಬೂಲವನ್ನು ನೀರಸವಾದ ಕಾವ್ಕ : ಒಳಗೆ ರಸವಿಲ್ಲದೆ ಬರಿಯ ಶಾಸ್ತ್ರವೃತ್ಪತ್ತಿಯಿಂದ ಬರೆದ 
ಸಿದ್ಧಪಡಿಸು ; ಬೀಡಾಕಟ್ಟು : ನಿರ್ನಿಮೇಷನಯನಗಳಿಂದ ನಿಪುಣಿಕೆಯನ್ನು | ಕಾವ್ಯದಲ್ಲಿ "ವೃಂತಾಕಪಾಕ' ವೆಂದು ಕೆಲವರು ಹೇಳಿದ್ದಾರೆ! (ಕೈಪಿಡಿ. ೨೨೫). (ಸಂ.] 
ನೋಡುತ್ತಿದ್ದೆ. ಅವಳು ವೀಳ್ಮಕಟ್ಟುತ್ತಿದ್ದಳು (ಬಾಣಅ. ೨೧). [ಇ ಸಂ. ವೀಟಿಕಾ] ವೃಂತಾಕಫಲ (ನಾ). ಎ ವೃಂತಫಲ : "“ವೃಂತಾಕಫಲ ಲಿಂಗವಾದುದು'' ಎಂಬುದಕ್ಕೆ 
ವೀಳೆಯಂಗೊಡು, ವೀಳೆಯಕೊಡು, ವೀಳೆಯಗೊಡು (ಕ್ರಿ). |0| ಉಪಕಥೆ (ಭೈರಸೂ. ( ೩೩೨). (ಸಂ.] 


೧. ತಾಂಬೂಲವನ್ನು ಕೊಡು ; ಎಲೆಯಡಿಕೆಯನ್ನು ಕೊಡು : ಅರಿಮಥನ | | ವೃಂತಾಕಿ (ನಾ). ಬದನೆಗಿಡ : ""ವೃಂತಾಕೀ - ಬದಣೆ'' (ಓಪಧಿ. ೧೫೩). 


ಮಹಾರಾಜಂ ಕಿಜ್‌ಯರ್ಪಿರಿಯರೆನ್ನದೆ ಮನ್ನಣೆಯಿಂ ಕರ್ಪುರಸಹಿತಂ ವೀಳೆಯಂಗೊಟ್ಟು . (ಸಂ. ವೃಂತಾಕೀ] 
ಪೋಗಲ್ವೇಟ್ಲು (ಧರ್ಮಾಮೃ ೨-೭೪). ೨. ಯುದ್ಧ ಅಥವಾ ಯಾವುದೇ ಕೆಲಸವನ್ನು | | ವೃಂದ (ನಾ). ಗುಂಪು ; ಸಮೂಹ : ಉಜದುದ್ವೃತ್ತರ ಮೊತ್ತಮಂ ತಣಿದು ಗೆಲ್ಲಂ 
ವಹಿಸಿ ಸಮ್ಮತಿಸೂಚಕವಾಗಿ ತಾಂಬೂಲವನ್ನು ಕೊಡು : ಈ ರಾಜದುರುಳನಂ ಗೊಂಡು ವೃಂದಂಗಳಂ ಸೆಆ'ಗೊಂಡು . . . ಆಯ್ಕುಳಿಗೊಂಡನುದ್ಧಯಶಮಂ ವಿಶ್ರಾಂತ 


ವಧಿಸಲ್ಮ್ಕೆ ಮುಂ ಪೇಳ್ವೆ ಕಾಲಮದು ಪರಿತಂದುದೆನುತ ಜಗದೇವಗಂ ತಿಳಿಪುತವಗಂ |45 ಕಾಳಾನಳಂ (ಪುಷ್ಪಪ. ೫-೫೧); ಮಂದರಾದ್ರಿಗೆ ಮಿಗಿಲೆನಿಸುವ ಮಹೇಂದ್ರ ಪರ್ವತಕಾಗಿ 
ವೀಳೆಯಂಗೊಡುತ್ತಂ (ಮಹಾಎ. ೧೩-೨೨). ವೀಳೆಯಕೊಡು : ೩. ""ಆಮಂತ್ರಿಸು'' | ಕಂಡುದು ವೃಂದವೃಂದಾರಕವಧೂಜನವನಿಲನಂದನನ (ತೊರರಾ. ೪-೧೨-೨೦). (ಸಂ.] 


ವೃಂದಗಾನ 


ವೃಂದಗಾನ (ನಾ). ಒಟ್ಟಾಗಿ ಹಾಡುವಿಕೆ ; ಸಮೂಹಗಾಯನ ; ಮೇಳಗೀತೆ : 
ಆ ಶಾಲೆಯ ಮಕ್ಕಳ ವೃಂದಗಾನವು ತುಂಬ ಸೊಗಸಾಗಿತ್ತು (ರೂಢಿ). ([ಸಂ.] 
ವೃಂದಾರಕ (ಗು). ೧. ದೊಡ್ಡದಾದ ; ಹಿರಿದಾದ. ೨. ಉತ್ತಮವಾದ ; 
ಶ್ರೇಷ್ಠವಾದ. ೩. ಸುಂತರವಾದ ; ಮನೋಹರವಾದ : "ವೃಂದಾರಕದಾರಕ' 
. ಪರಾ. ೪. ಗೌರವಾನ್ವಿತವಾದ ; ಮಾನ್ಯವಾದ. (ನಾ). ೫. ದೇವತೆ;ಸುರ : 
ದಾರಕರೂಪದೆ ಜಿನವೃಂದಾರಂನೊಗನೂಡನೆ ಬಾಲಕೇಳಿಗಳಂ ವ್ರಂಣಾರಕರ ವಡ 
ದುರಿತ ವಿದಾರಕನ ಮನಕ್ಕೆ ಮಾಡಿದರ್‌ ಸಂತಸಮಂ «ಅಜಿಪು. ೫-೩೨); ಸಕಲದನುಜ 
ಭುಜಂಗ ವೃಂದಾರಕ ಮಹಾಭೂತಾದಿ ಲೋಕಪ್ರಕರವೆರಡೊಡ್ಡಾಯ್ತು ಕರ್ಣಾರ್ಜುನರ 
ಕದನದಲಿ (ಕುವ್ಮಾಕ. ೨೨ ಸೂಚನೆ. ೬. ಮರ ; ವೃಕ್ಷ : ಸುರಸಭೆಯಂತೆ ಮದದಂತಿ 
ಯಂತೆ ಮೇಘಾವಳಿಗಳಂತೆ ವೃಂದಾರಕೋನ್ನತವಾಗಿ ಭಾವಿಸುವೊಡಲದನಿಸಿತತಿ 
ಭೀಕರಾಕಾರದಿಂದ ಘೋರಾರಣ್ಯವು (ಹಚಕಾ. ೫-೧೯). ೭. ಮೋಡ ; ಮೇಘ. 
೮. ಆನೆ ;ಗಜ. ""ನಾಕಾವಾಸರಿಭಂ ಬಲಾಹಕ ಕುಜಂ ವೃಂದಾರಕಾಖ್ಯಂ'' (ನಾನಾರ. ೧೫೪). 
[ಸಂ.1 
ವೃಂದಾರಕತ್ವ (ನಾ). ೧. ಸೌಂದರ್ಯ ; ಮನೋಹರತೆ : ಇದು ಧಾತ್ರೀಪಾರಿಜಾತಂ 
. - ವಸಶ್ರೀಸುದತೀಪ್ರೇಮಾತ್ಮಜಾತಂ ಫಲ ತರುವರ ವೃಂದಾರಕತ್ವಾಭ್ಕುಪೇತಂ ಮದ 
ಭೃಂಗೀಗೀತಗೀತಂ ಕೃತವಿರಹಿವಿಘಾತಂ ದಲೀ  ಬಾಲಚೂತ೦ (ಚಂದ್ರಪು. ೭-೯೧). 
೨. ದೇವತ್ವ ; ಅಮರತ್ವ. (ಸಂ.] 
ವೃಂದಾರಕದಾರಕ (ನಾ). ಸುಂದರನಾದ ಬಾಲಕ ; ಮನೋಹರವಾದ ರೂಪುಳ್ಳ 
ಬಾಲಕ : ಓರಗೆಗಳಪ್ಪ ಬಹುವೃಂದಾರಕದಾರಕರನಂದು ಸಹಪಾಂಸುಕ್ರೀಡಾರಸದೊಳ್‌ 
ಸಮುಚಿತಸೇವಾರತಿಯೊಳ್‌ ನೆಅ"ದು ನೆಗಟೆ ನಿರವಿಸಿ (ಪುಷ್ಪಪು ೧೨-೫೫). [ಸಂ.] 
ವೃಂದಾರಕಪಥ (ನಾ). ದೇವತೆಗಳ ಮಾರ್ಗ ;ಆಕಾಶ ; ಅಂತರಿಕ್ಷ : "ತಾರಾಪಥಂ 
ವ್ಯೋಮಮಂತರಿಕ್ಷಂ ನಭಂ ವಾರಿದಪಥಂ ವಿಯತ್ಪುಷ್ಕರಂ ಖಂ ದು ವೃಂದಾರಕಪಥಂ 
ವಿಹಾಯಸಮಂಬರಂ ವಿಷ್ಣುಪದಮೆನಲು ಗಗನಮಕ್ಕುಂ'' (ಮಂಗರಾ. £-೩೧). [ಸಂ.) 
ವೃಂದಾರಕವಧು (ನಾ). ದೇವತಾಸ್ತ್ರೀ ; ಸುರವಧು : ಅಕಟ ರಾಯನ ಹರಿಬದಲಿ 
ಸೇವಕರಿಗಾದುದು ಸೂಲ” ವೃಂದಾರಕವಧೂವರ್ಗದಲಿ ಚಾಳಿಸಬೇಡ ವಿಗ್ರಹಕೆ 
ವಿಕಳಬಲನಿವನೇನು ಭಾಳಾಂಬಕನೊ ಬಲಿಬಂಧಕನೊ ಸುರಪಾಲಕನೊ ಫಘಡಫಡ 
ಎನುತ ಕವಿದುದು ಕರ್ಣನಿದಿರಿನಲಿ (ಕುವ್ಮಾಕ. ೧೨-೫). (ಸಂ. ವೃಂದಾರಕವಧೂ। 
ವೃಂದಾರಕಾಚಲ (ನಾ). ದೇವತೆಗಳ ಪರ್ವತ ; ಮೇರುಪರ್ವತ : ಸಾರ ಕಟ್ಟಿತು 
ಸಾಗರಕೆ ವೃಂದಾರಕಾಚಲವಿಡಿದು ಗಿರಿಗಳ ಭಾರಕಿಳೆ ಕಡು ತಗ್ಗುತಿರ್ದುದು ನಿಮುಷ 
ನಿಮುಷದಲಿ (ತೊರರಾ. ೬-೫-೧೪). ([ಸಂ.) 
ವೃಂದಾವನ (ನಾ). ೧. ದ್ವಾಪರಯುಗದಲ್ಲಿ ಗೋಕುಲದ ಸಮಾಪದಲ್ಲಿದ್ದು 
ಕೃಷ್ಣನು ವಿಹರಿಸುತ್ತಿದ್ದನೆನ್ನಲಾದ ಒಂದು ವನ ;೪ ಈಗಿನ ಉತ್ತರ 
ಪ್ರದೇಶದ ಮಧುರೆಯ ಹತ್ತಿರವಿದ್ದಿತೆನ್ನಲಾದ ಬೃಂದಾವನ : ಸುಸ್ತಳವತೀವಾ 
ಸೇವ್ಕಂ . . . ಕೇಳಿಸುಖಪ್ರದೇಶಮೆಸೆಗುಂ ವೃಂದಾವನಂ (ಜಗವ. ೩-೬೬); ವೃಂದಾವನ 
ದೊಳಾಡುವನ್ಮಾರೆ ಗೋಪಿ ಚಂದಿರವದನೆ ನೋಡುವ ಬಾರೆ (ಪುರಂದ. ೨-೧೩೩ ಪಲ್ಲವಿ). 


೨. ಪೂಜಿಸುವುದಕ್ಕಾಗಿ, ತುಳಸಿಯನ್ನು ಬೆಳೆಸಿ ಸಾಮಾನ್ಯವಾಗಿ ಮನೆಯ | 


ಮುಂಭಾಗದ ಅಂಗಳದಲ್ಲಿ ಕಟ್ಟುವ ಚಿಕ್ಕ ಕಟ್ಟೆ ; ತುಳಸೀಕಟ್ಟೆ : ವೃಂದಾವನವೇ 
ಮಂದಿರವಾಗಿಹ ಇಂದಿರೆ ಶ್ರೀತುಲಸಿ (ಪುರಂದ. ೩-೪೪ ಪಲ್ಲವಿ); ವಿರೋಧಿಕ್ರುತುಸಂವತ್ಸರದ 
ಶ್ರಾವಣ ಶು ೧೨ ವೃಂದಾವವಪ್ರತಿಷ್ಠೆ (ಎಕ. 1೪ (೫). ಚಾಮರಾ. ೧೬೬-೨ ;ಸು. 16ನೆಯ ಶತ) :ಆ 
ಬಯಲಿನ ಮಧ್ಯೆ ಒಂದು ವೃಂದಾವನ (ಕಳಹು. ೫೭). ೩. ವೈಷ್ಣವಸಂನ್ಕಾಸಿಗಳ 
ಸಮಾಧಿ : "ವೃಂದಾವನಸ್ತ' ಪರಾ. ೪. ಮಂತ್ರಾಲಯದಲ್ಲಿರುವ 
ರಾಘವೇಂದ್ರಸ್ವಾಮಿಗಳ ಸಮಾಧಿ. (ಸಂ. 

ವೃಂದಾವನಸ್ಥ (ನಾ). ಸಮಾಧಿಯನ್ನು ಸೇರಿದ ವೈಷ್ಣವಸಂನ್ಮಾಸಿ : ಶ್ರೀ 
ರಾಘವೇಂದ್ರರು ಮಂತ್ರಾಲಯ(ಮಂಚಾಲೆ)ವನ್ನು ಸೇರಿದೊಡನೆಯೇ . . . ತಾವು 
ಅಲ್ಲೇ ವೃಂದಾವನಸ್ಥರಾಗಿರಬೇಕೆಂಬ ಅಭಿಲಾಷೆಯನ್ನು ದೇವಿಗ ಎಚ್ಚಾಪಿಸಿದರು 


(ಕಛವಿ. ೩೫೮). (ಸಂ. 


೭೯೯೬ 


ವೃಕ್ಷಭಂಜನ 


| ವೃಕ (ನಾ). ೧. ಒಂದು ಬಗೆಯ" ಕಾಡುಪ್ರಾಣಿ ; ತೋಳ : 

ವೃಕಶಾರ್ದೂಲವರಾಹಮುಖ್ಯರ ಮನಂಗೊಂಡಂ (ಪಂಚತಂ. ೯೭-೭); ವಿಪಿನಂ ಕ್ರೂರವ್ಮಾಳೆ 

i | ವೃಕಸೂಕರಚಮೂರ ಕಂಠೀರವನಿಷೇವಿತಮಲ್ಲಾ ! (ರಾಮಾಶ್ವ. ೨೪-೧೩). ೨. ನರಿ ; 
|! ಜಂಬುಕ. ೩. ಕಾಗೆ ೪. ಗೂಗೆ ; ಘೂಕ. ೫. [ಖಗೋಳ] ಒಂದು 

5 | ನಕ್ಷತ್ರಪುಂಜದ ಹೆಸರು : ವೃತ್ತಿನಿಯಉತ್ತರಕ್ಕೆ ಅಂದರೆ ಕಿನ್ನರನ ಎಡಕ್ಕೆ (ಪೂರ್ವಕ್ಕೆ) 

| | “ಇಲುವೆರಾಶಿ ನೃತ. ವೃಕದ ಗ್ರೀಕ್‌ ಹಸರು ಲ್ಕೂಪಸ್‌ತೋಳ ಎಂದು (ನನ್ನತ್ರ. ೬೩). [ಸಂ.] 

"| ವೃಕತಿಕ್ತ (ನಾ). ಒಂದು ಬಗೆಯ ಸಸ್ಕ ; ಅಗುಳುಶುಂಠಿ : ""ವೃಕತಿಕ್ತ, ವೃಕಪತ್ರೀ 

| - ಈಯೆರಡುಂ ಅಗುಳುಶುಂರಿ'' (ಓಷಧಿ. ೧೬). ಸಂ.) 
| ವೃಕಧೂಪ (ನಾ). ೧. ಒಂದು ಬಗೆಯ ಸುಗಂಧದ್ರವ್ಮಗಳ ಮಿಶ್ರಣ : 
| ''ವೃಕಧೂಪಃ ಕೃತ್ರಿಮಧೂಪಕಃ -- ೨ ಅನೇಕ ಪರಿಮಳವಸ್ತುಗಳನ್ನು ಸೇರಿಸಿ ಮಾಡಿದ 

| | ಧೂಪಕ್ಕೆ ಹೆಸರುಗಳು'' (ಸದ್ದಾಂತಿ. ೨೦೭). ೨. ಒಂದು ಬಗೆಯ ಸಸ್ಮ: ''ವೃಕಧೂಪಃ- 

| | ಕುಂಡುರಕ, ನೆಲಾವರೆ'' (ಓಷಧಿ. ೧೩೭). ೩. ಬಣ್ಣಗಳ ಮಿಶ್ರಣ, ಔಷಧ 
ಮೊದಲಾದುವಕ್ಕೆ ಬಳಸುವ, ಒಂದು ಬಗೆಯ ಮರದಿಂದ ಸ್ರವಿಸುವ 
ತೈಲರೂಪದ ರಾಳ ; ಟರ್ಪೆಂಟೈನ್‌. (ಸಂ.] 

ವೃಕಪತ್ರಿ (ನಾ). ಎ ವೃಕತಿಕ್ತ : ““ವೃಕತಿಕ್ತ, ವೃಕಪತ್ರೀ -- ಈ ಯೆರಡುಂ 

| ಆಗುಳುಶುಂಠಿ'' (ಓಷಧಿ. ೧೫೭). [ಸಂ. ವೃಕಪತ್ರೀ] 

| ವೃಕಶಾಬ (ನಾ). ತೋಳದ ಮರಿ ; ಎಳೆಯ ಈಹಾಮೃಗ : ವೃಕಶಾಬಂ 
ಮತ್ತಮಾತಂಗದ ಬಿದುವನವಷ್ಟಂಭದಿಂದೇಜ್‌ ಶೌರ್ಯಾಧಿಕನಪ್ಪೆಂ ಧಾತ್ರಿಗೆಂದೋ 
ವದ ಬಯಸುವವೋಲ್‌ (ದಶಶಕು. ೭-೭೬). (ಸಂ. 

2 | ವೃಕಾನನ (ನಾ). ೧. ತೋಳದಂತ ಮುಖವುಳ್ಳವನು : ಕರಿವದನರತಿಶಯ 
ವೃಕಾನನರು ಲಸದುಷ್ಟ್ರತುಂಡವೆನಿಸುವರು (ಎಶ್ಕಪು. ೩-೧೯-೬) ; ಮಹಿಷಾಸ್ಕರುಂ 
ವ್ಯಕಾನನರೆನಿಪ ಪರಿಪರಿಯ ಬಹುಮುಖರ್‌ ಗಿರಿಜಾವಸಥನ ಪೇರೋಲಗದಿ 
ಜಸವೆತ್ತರು (ಎಕೋಪು. ೨-೪೪). ೨. ಕೃಷ್ಣನ ಒಬ್ಬ ಮಗನ ಹೆಸರು.  [ಸಂ.) 

ವೃಕಿ (ನಾ). ಒಂದು ಬಗೆಯ ಔಷಧೀಸಸ್ಮ : ""ವೃಕಿ - ಅಗುಳುಶುಂಠಿ'' 
(ಓಷಧಿ. ೧೫೮). [ಸಂ. ವೃಕೀ) 

ವೃಕೋದರ (ನಾ). ೧. ತೋಳದಂತೆ ಹೊಟ್ಟೆಯುಳ್ಳವನು ; ತೀಕ್ಷ್ಣವಾದ 
ಜಠರಾಗ್ನಿಯುಳ್ಳವನು. ೨. ಭೀಮ : ನಾರಾಯಣನುಂ ಧರ್ಮಪುತ್ರನುಂ 
ವೃಕೋದರನ ಮನಮನಾಜ್‌ ನುಡಿದು ಮತ್ತಂ ನಾರಾಯಣಂಗೆ ಯುಧಿಷ್ಠಿರಂ" 
ನಿಷ್ಠಿತಕಾರ್ಯಮನನುಷ್ಠಿಸಲೆಂದಿಂತೆಂದಂ (ಪಂಪಭಾ. ೯-೨೫ ವ) ; ಎಲೆ ವೃಕೋದರ ನಕುಳ 
ಸಾತ್ಮಕಿ ನಿಲಿಸಿರೆ ತಂಗಿಯನು ತನ್ನಯ ಕೊಲೆಗೆ ಮಗನಳಿವೊಂದು ಸಾಲದೆ ತನ್ನ 
ನುಡಿಯೇಕೆ (ಕಪ್ಮಾದ್ರೋ. ೭-೧೯). ೩. ತೋಳಗಳನ್ನು ಹೊಂದಿರುವುದು ; ಕಾಡು. 
೨,೩: ಆ ವನಂ ಘನಾಗಮದಂತೆ ಘನಕದಂಬಮುಕ್ತಕವಿಲಸಿತಮುಂ . « . 
ಯುಧಿಷ್ಠಿರಸದ್ಮದಂತ ವೃಕೋದರವಿಲಸದರ್ಜುನನಕುಲಾಧಿಷ್ಠಿತಮುಂ. . . ಎನಿಸಿರ್ದುದು 
(ರಾಜಶೇ. ೫-೭೪ ವ). ೪. ಬ್ರಹ್ಮ. [ಸಂ. 

135, ವೃಕ್ಕೆ (ನಾ). ೧. ಮಾಂಸ ; ಬಾಡು: ""ವೃಕ್ಕಾ ಎಂಬುದು ಬಿಕ್ಕು''(ಹಲಾಯು. ೧೦೫-೧೪). 
೨. ಹೃದಯ. ೩. ಮೂತ್ರಕೋಶ. [ಸಂ. ವೃಕ್ಕಾ) 

ವೃಕ್ಷ (ನಾ). ಮರ ; ತರು ; ಭೂರುಹ : ತಾಳತರುಷಂಡಸಮಾಪದೊಳ್‌ . .. 
ಜರಠಮಹಾಶಾಲ್ಮಲೀವೃಕ್ಷಮಿರ್ಕುಂ (ಕಾದಂಪೂ. ೧೨೦); ಅಗ್ನಿಯಾಧಾರದಲ್ಲಿ ಕಬ್ಬುನ 
ನೀರುಂಬುದಯ್ಕ್ಮಾ ಭೂಮಿಯಾಧಾರದಲ್ಲಿ ವೃಕ್ಷ ನೀರುಂಬುದಯ್ಮಾ (ಬಸವ. ೧೯೭) ; 
ವೃಕ್ಷದ ಮೂಲಮಂ ಸಲಹುತಿರ್ದಡೆಯಾ ತರು ಶಾಖೆಗೂಡಿ ಸಂರಕ್ಷಣಮಾಗಿ ಪೆರ್ಚುತಿಹವು 
(ನನ್ನಚಾ. ೬-೩೭೦). [ಸಂ.] 

ವೃಕ್ಷಧೂಪ (ನಾ). ಮರದಿಂದ ಸಂಗ್ರಹಿಸುವ ಒಂದು ಬಗೆಯ ಸುಗಂಧ 
ದ್ರವ್ಯ ;ರಾಳ : “ಪಾಯಸ; ಶ್ರೀವಾಸ;, ವೃಕ್ಷಧೂಪಃ. .. ವೃಕ್ಷದ ಬೊಂಕೆ , ರ್ಕಾಳದ 
ಬೊಂಕೆ'' (ಸಿದ್ಧಾಂತಿ. ೨೦೮). [ಸಂ.] 

45| ವೃಕ್ಷಭಂಜನ (ನಾ). ಮರವನ್ನು ಮುರಿಯುವಿಕೆ, - ನಾಶಮಾಡುವಿಕೆ ; 

ಸುಂದರನಂಬಾನೆ ಸಾರಲೀಯದುದಲ್‌ಂ ತದ್ವಿರಹಪರಿತಪ್ತಮನದಿಂದಂ ಸಲ್ವುದಂ 


10 


18 


25 


| 
| 
| 


40 


ವೃಕ್ಷಬೇದಿ ೭ 


ನವಯೌವನಮನೆಯ್ದಿ ಆತ್ಮಬಲಮನದಟ್ಲ ಬಲದೊಳ್‌ ವೃಕ್ಷಭಂಜನಸಾಮಥರ್ಥ್ಯದಿಂ 
ಪರೀಕ್ಷಿಸಿ (ವಡ್ಡಾರಾ. ೩೭-೧೮). [ಸಂ.] 

ವೃಕ್ಷಭೇದಿ (ನಾ). ೧. ಮರವನ್ನು ಕಡಿಯುವವನು, ಕತ್ತರಿಸುವವನು. 
೨. ಹಗುರವಾದ ಸಣ್ಣಕೊಡಲಿ ; ಕೈಗೊಡಲಿ. ೩. ಮರವನ್ನು ಕೆತ್ತುವ ಉಳಿ ; | 
ಬಡಗಿಯ ಚಾಣ. (ಸಂ. ವೃಕ್ಷಭೇದಿನ್‌] | 

ವೃಕ್ಷಮೂಲ '(ನಾ). ೧. ಮರದ ಬೇರು. ೨. ಮರದ ಪ್ರಾರಂಭದ ಭಾಗ,- | 
ಬುಡೆ : ಕಲ್ಪಸ್ಟಾಯಿಯಾಗಿರ್ದುದುಗಿರಿಕಟಕಸ್ತೂಲಮಾ ವೃಕ್ಷಮೂಲಂ (ಕಾದಂಪೂ. ೧೨೨). 
ಇಳೆಯಂ ಸಲಹಲ್‌ ಮುಂ ಮಂಜುಳಸಾಧಾವಾಸಕೆಳಸುವಾ ಪುರುಕುಲಜರ್‌ ಆಕರ 
ವಾನಪ್ರಸ್ತಕ್ಕಳವಡೆ ತಾಂ ವೃಕ್ಷಮೂಲಮಂ ಮನೆಗೈವರ್‌ (ಶಾಕುಂತ. ೧೦೬-೧೮೩). [ಸಂ.] 

ವೃಕ್ಷರುಹ (ನಾ). ೧. ಪರೋಪಜೀವಿಸಸ್ಕ ; ಬದನಿಕೆ. ೨. ಕಟ್ಟಿರುವೆ : 
““ವೃಕ್ಷರುಹಃ -- ಬಂದಣಿಕೆ, ಕಟ್ಟಿರುಹೆ'' (ಓಷಧಿ. ೧೩೭). (ಸಂ. ವೃಕ್ಷರುಹಾ] 

ವೃಕ್ಷರುಹೆ (ನಾ). ೧. ಇ ವೃಕ್ಷರುಹ ೧ : "“ವಂದಾ, ವೃಕ್ಷಾದನೀ, ವೃಕ್ಷರುಹಾ, 
ಜೀವಂತಿಕಾ -- ೪ ಬದನಿಕೇ ಹೆಸರುಗಳು'' (ಸಿದ್ದಾತಿ. ೧೩೧). ೨. ಒಂದು ಬಗೆಯ 
ಸುಗಂಧದ್ರವ್ಯ. ೩. ಒಂದು ಬಗೆಯ ಮರ : “ವೃಕ್ಷರುಹಾ -- ಜತುಕೆ, ಮುಷ್ಟಿ'' 
(ಓಷಧಿ. ೧೫೭). [ಸಂ. ವೃಕ್ಷರುಹಾ)] 

ವೃಕ್ಷವಾಟಿಕೆ (ನಾ). ಉಪವನ ; ತೋಟ: ""ವೃಕ್ಷವಾಟಿಕಾ. .. ಮನೆಗಳಲ್ಲಿ ಕ್ರೀಡಾರ್ಥ 
ವಾಗಿ ಹಾಕಲ್ಪಟ್ಟಿರುವ ಶೃಂಗಾರ ವೃಕ್ಚವಾಟಿ'' (ಸಿದ್ದಾಂತಿ.೧೧೦). [ಸಂ. ವೃಕ್ಷವಾಟಿಕಾ] 

ವೃಕ್ಷವೀರ್ಯ (ನಾ). ಮರಗಿಡಗಳ ರಸ, -- ಸತ್ತ್ವ : ವೃಕ್ಷವೀರ್ಯಶರೀರೋ 
ತ್ಲೇಧಾಯುರಾದಿ ಹಾನಿಯೊಳು ಸುಷಮದುಪ್ಪಮಮೆಂಬ ಕಾಲಂ ದ್ವಿಸಾಗರೋಪಮ 
ಕೋಟಾಕೋಟಿಸ್ಟಿತಿಯಿಂ ಪ್ರವರ್ತಿಸುವಂದು (ಚಾವಂಪು ೯). (ಸಂ.] 

ವೃಕ್ನಶೋಷಣ (ನಾ). ೧. ಮರಗಿಡಗಳನ್ನು ಒಣಗಿಸುವಿಕೆ,  ಹಾಳುಮಾಡು 
ವಿಕೆ. ೨. ಒಂದು ಬಗೆಯ ಕೀಳುಮಟ್ಟದ ಸಿದ್ದಿ, ಕುತ್ಚಿತಸಿದ್ದಿ: 
ಪಾಷಂಡಿಸಹವಾಸ ಪಾಷಾಣಪಾಟನ ಪ್ರತಿಮಾಭಾಷಣ ವೃಕ್ಷಶೋಷಣ ಮೊದಲಾದ 
ಕಪಟಕುತ್ಸಿತಸಿದ್ಧಿ ಗಳಿಂದ ಸಾಧುಜನವಂಚನೆ ಮೊದಲಾದವುಗಳು . . . ವಿವರಿಸಲ್ಪಟ್ಟಿರು 
ವುದು (ಹಿಂದಸಾ. ೧೫೨). [ಸಂ.] 

ವೃಕ್ನಾದನ (ನಾ). ೧. ಮರವನ್ನು ಕೆತ್ತುವ ಉಳಿ ; ಬಡಗಿಯ ಚಾಣ. 
೨. ಸಣ್ಣಬಾಚಿ ; ಕೈಬಾಚಿ. ೩. ಸಣ್ಣಕೊಡಲಿ ; ಕೈಗೊಡಲಿ. (ಸಂ.] 

ವೃಕ್ಷಾದನಿ (ನಾ). ಎ ವೃಕ್ಷರುಹ ೧ : ""ವಂದಾ, ವೃಕ್ನಾದನೀ, ವೃಕ್ಷರುಹಾ, 
ಜೀವಂತಿಕಾ -- ೪ ಬದನಿಕೇ ಹೆಸರುಗಳು'' (ಸಿದ್ಧಾಂತಿ. ೧೩೧). (ಸಂ. ವೃಕ್ನಾದನೀ] 

ವೃಕ್ಷಾಧಿರೋಹಣ (ನಾ). [ಕಾಮಶಾ] ಹನ್ನೆರಡು ಬಗೆಯ ಆಲಿಂಗನಗಳಲ್ಲಿ 
ಒಂದು ಬಗೆ : ಎಡದ ಕಾಲೊಳುಂಗುಟಮನೆ ಬಿಡದೆ ಮೆಟ್ಟಿ ಬಲದ ತೊಡೆಯನುಡೆ 
ಯೊಳಿಟ್ಟು ನುಡಿಸಿ ಬಾಯ್ಲೆ ಬಾಯನೊಂದಿಸಿ ಮುಡುಹುವಿಡಿದು ಗಳರವಂ 
ಗಳೊಡನೆ ಲಲ್ಲೆಗಣಿದು ತೆಕ್ಕೆಯೊಡೆಯದವಳ ತೆಅನದು ವೃಕ್ತಾಧಿರೋಹಣಂ 
[ಪಾಕಾಂ. ವೃಕ್ಚರೋಹಣಂಗನೆ) (ಜನವ. ೭-೬). [ಸಂ.] 

ವೃಕ್ತಾಮ್ಲ (ನಾ). ೧. ಹುಳಿಹಣ್ಣು ; ಹುಣಿಸೆ : "“ತಿಂತ್ರಿಣೀಕಂ, ಚುಕ್ರಂ, 
ವೃಣ್ಸುಮ್ಲಂ - ೩ ಮರಹುಣಿಸೇಹಣ್ಣು, ಹುಳಿಹಣ್ಣು'' (ಸಿದ್ಧಾಂತಿ. ೨೮೪). 
೨. ಅಮಟೆಕಾಯಿ; ""ಆಮ್ರಾತಕ'' (ಪಂಡಿತ. ೨೬೯). ([ಸಂ.) 

ವೃಕ್ನಾರೋಹಣ (ನಾ). ೧. ಮರವನ್ನು ಹತ್ತುವುದು, -- ಏರುವುದು. 
೨. = ವೃಕ್ಷಾಧಿರೋಹಣ. ೧, ೨ : ಪರಿಕಿಸೆ ವೃಕ್ಷಾರೋಹಣ ವಲಾಹಚರ್ವಿತಕ 
ವೇಣುದಾರಿತಕಂಗಳ್‌ ಕರಮೆಸೆಯೆ ಕಾಮಶಾಸ್ತ್ರದ ದೊರೆಯಾದುದು ಶಬರಶಿಶು 
ಗಳುಜ್ಜುಗಮದಆೊಳ್‌ (ಚಂದ್ರಪು ೫-೫೫). [ಸಂ.] 

ವೃಕ್ಷಾಸನ (ನಾ).[ಯೋಗ] ಒಂದು ಬಗೆಯ ಆಸನ : ಮುಖ್ಯವಾದ ಕೆಲವು 
ಆಸನಗಳು. ಅಷ್ಟವಿನ್ಮಾಸಗಳು ೧. ಉತ್ತಾನಾಸನ . . . ೫೩. ದೂರ್ವಾಸಾಸನ, ೫೪. 

೭೯. ಭೈರವಾಸನ ಇತ್ಮಾದಿಗಳನೇಕವಿವೆ 


| 
| 


ಕ 


ವೃಕ್ಷಾಸನ, ೫೫. ಸಿದ್ಧಾಸನ . . . 
(ಭಾರದ. ೧೬೭). (ಸಂ.) 
ವೃಕ್ಷೋತ್ಪಲ , ವೃಕ್ಸೋತ್ಪಳ (ನಾ). ಒಂದು ಬಗೆಯ ಸಸ ; ಬೆಟ್ಟದಾವರೆ ; 


1 


20 


೯೯೭ ವೃತರೇಫ 


ಕರ್ಣಿಕಾರ : "“ವೃಕ್ಟೋತ್ಪಲಂ ಕರ್ಣಿಕಾರಮೆನೆ ಕೊಸಗೆನಿಕ್ಕುಂ'' (ಮಂಗರಾ. ೩೫-೧೨). 

| ವೃಕ್ಷೋತ್ಪಳ : ""ಕೊಸಗು ವೃಕ್ಪೋತ್ಪಳಂ ಕರ್ಣಿಕಾರಂ'' (ವಸ್ತುಕೋ. ೩೩-೧). [ಸಂ.] 

ವೃಕ್ನೋತ್ಪಳ "ವೃಕ್ಟೋತ್ಪಲ' ನೋ. 

ವೃಜಿನ (ಗು). ೧. ಬಾಗಿದ ; ಡೊಂಕಾದ ; ಕೊಂಕಿದ. ೨. ಪಾಪದಿಂದಕೂಡಿದ ; 
ದುಷ್ಕರ್ಮದಿಂದ ಕೂಡಿದ : ಅಂತು ಸಂಸಾರಶರೀರಭೋಗ ನಿರ್ವೇಗಪರತಂತ್ರ 
ನಾತ್ಮತಂತ್ರಮಂ ವಿಷತಂತ್ರಮೆಂದುಂ . .. ದುರ್ಗಮಂ ವೃಜಿನ ದುರ್ಗಮೆಂದುಮಿಂತು 
ಸಪ್ತಾಂಗಮುಮಂ ದೀರ್ಫ್ಥಸಪ್ತೂಂ!!ಮಾಗೆ ಬಗೆದಿಲೌಕೆಯ್ದು (ಚಂದ್ರಪು. ೧೦-೧೨೫ ವ); 
ಅಜನಜಗರಗರದಿಂದಬ್ರಜಶಿಖಿರವದಿಂದೆ ಪುಲಿಯ ಕಾಯ್ತುಂ ನಿಸದಂ ವೃಜಿನ 
ಘನಕುಜನಜನಮಂ ಸೃಜಿಸಿದನಲ್ಲದೊಡವಂಗೆ ಜಗಮಂಜುವುದೇ (ರಾಜಶೇ. ೧-೩೮). 
(ನಾ). ೩. ಬಾಗಿದುದು ; ಡೊಂಕಾದುದು ; ಕೊಂಕಿದುದು : ""ವಕ್ರಂ, 
ವೃಜಿನಂ, ಭಂಗುರಂ, ಆಎದ್ದ ೦... ಕುಟಿಳಂ, ವ್ಯಾಕುಂಚಿತಂ, ಊರ್ಮಿಮತ್‌ - ಈ 


5 


0 


೧೨ ಕೊಂಕಿದುದು'' (ಹಲಾಯು. ೧೧೬-೧೧). ೪. ಪಾಪ ; ದೋಷ : ಕಾಲಾಂತದೊಳಾ 
|| 
ಜಿನಂ ವೃಜಿನಮಂ ತವಿಸುತ್ತೆ ನಿರಾಸ್ರವಂ ತ್ರಿಲೋಕಾಂತಮನೆಯ್ದೆ 


ತಾಮುಮಿರದೆಯ್ದಿದರಾತ್ಮನಿಕೇತನಂಗಳಂ (ಶಾಂತಿಪ ೧೨-೬) ;ನಿಜಪುರಾಕೃತಜನ್ಮಕರ್ಮದ 
ವೃಜಿನಪರಿಹಾರಾರ್ಥದಲಿ ನೆಅ*್‌ ಭಜಿಸಲದುವೇ ಸಾತ್ವಿಕಧರ್ಮಭಕ್ತಿ ಭಾವಿಸಲು 
(ನಿಭಾಗ. ೩-೧೩-೨೩). ೫. (ಸುರುಳಿ ಸುತ್ತಿಕೊಂಡ) ಕೂದಲು; (ಗುಂಗುರು) 
ಕೂದಲು : ""ವೃಜಿನಂ ಕೇಶಮೆನಿಕ್ಕುಂ'' (ವಸ್ತುಕೋ. ೧೩೧-೮೧). ೬. ದುರುಳ ; 
ದುಷ್ಪ. ೭. ಕ್ಲೇಶ ; ಸಂಕಟ ; ನೋವು: "ವೃಜಿನಂ ಕ್ಷೇಶಾಫವಕಕ್ರ] 
ವಾಚಿಯುಮಕ್ಕುಂ'' (ವಸ್ತುಕೋ. ೧೩೧-೮೧). ಆ. ರೋಗ ; ರುಜೆ. ೯. ಕೆಂಪುಚರ್ಮ. 
೧೦. ಕಠಿಣತೆ ; ತೀವ್ರತೆ . '"ಶಿರೋಜಂ ರುಜೆ ವಕ್ರಂ ತೀವ್ರಂ ಪಾಪಂ ವೃಜಿನಮೆನಿಕ್ಕು'' 
(ನಾನಾರ. ೬೫). ಸಂ.) 

ವೃಜಿನಬಂಧ (ನಾ). ಪಾಪದ ಕಟ್ಟು ; ದುಷ್ಕರ್ಮದ ಪಾಶ : ಇಂತಿದೇಂ 
ವೃಜಿನಬಂಧಮೋ ಕುಸೃತಿಬಂಧಸಂಬಂಧಮೆಂದದೇಂ ತಳೆದನೋ ಮುನಿಪ್ರವರ 
ನಾಗಳುದ್ವೇಗಮಂ (ಸುಕುಮಾ. ೪-೬೧). ([ಸಂ.) 


15 


25 | ವೃಜಿನಾರಿ (ನಾ). ಪಾಪರಹಿತನಾದವನು ; ದುಷ್ಕರ್ಮಗಇಲ್ಲದವನು : ಆ 


ರಾಜಕುಳದೊಳಖುಳ ಜಿನಾರಾಧ್ಮಂ ಸುಖದಿನಿರ್ಪನುನ್ಮಧಿತ ಸಮಸ್ತಾರಿ ಮಹಾಸೇನಂ 
ವೃಜಿನಾರಿ ಮಹಾಸೇನನೆಂಬನವನೀನಾಥಂ (ಚಂದ್ರಪು. ೧೧-೮೧). [ಸಂ.) 

ವೃಣೀತ (ನಾ). ಆಯ್ಕೆಯಾದವನು ; ಚುನಾಯಿತನಾದವನು : ಯಾರು 
ವರಣವನ್ನು ಪಡೆಯುತ್ತಾನೋ ಎಂದರೆ ವರಣಸ್ಪರ್ಧೆಯಲ್ಲಿ ಜಯಶಾಲಿಯಾಗು 
ತ್ತಾನೋ -- ಅವನು ವೃಣೀತ, ಚುನಾಯಿತ, ಎಲೆಕ್ಟೆಡ್‌ (ರಾಜ್ಮಶಾ. ೨೮೬). ([ಸಂ.1 

ವೃತ (ಗು). ೧. ಮರೆಮಾಡಲ್ಪಟ್ಟ ; ಆವರಿಸಲ್ಪಟ್ಟ ; ಮುಚ್ಚಿದ : ಕೋರಕಾಗ್ರ 
ಗ್ರಸನೋತ್ಕಂಠಾನ್ಕಪುಷ್ಟೋತ್ಕರವೃತವಿಟಪಂ ಚೂತಂ . .. ಜನಪದದುದ್ಕಾನದೊಳ್‌ 
ಕುಂದಮೆಂದಂ (ಚಂದ್ರಪು. ೧೧-೪೩). ೨. ಸುತ್ತುವರಿದ ; ಬಳಸಿದ : ವರ್ಣಂಗಳ 
ಪಾಠಕ್ರಮಮರ್ಣವವೃತಧಾತ್ರಿಯೊಳ್‌ ಪ್ರಸಿದ್ಧಂ ನಿಜದಿಂ ವರ್ಣಂಗಳಕಾರಾದ್ಕಾ 
ಪೂರ್ಣತೆಯಂ ಪಡೆವುವಾ ಳಕಾರಂಬರೆಗಂ (ಶವಡ ೪). ೩. ತಡೆಗಟ್ಟಿದ ; ಅಡ್ಡಿಪಡಿಸಿದ. 
೪. ಚುನಾಯಿಸಿದ ; ಆಯ್ಕೆಮಾಡಿದ. ೫. ಒಪ್ಪಿದ ; ಅಂಗೀಕರಿಸಿದ. ೬. 
ಪ್ರೀತಿಸಿದ ; ಆರಾಧಿಸಿದ. ೩. ಅಪೇಕ್ಷಿಸಿದ ; ಕೋರಿದ. (ನಾ). ೮. 
ಅಂಗೀಕರಿಸಲ್ಪಟ್ಟವನು ; ಸಮ್ಮತಿಸಲ್ಪಟ್ಟಿವನು : "ವೃತಃ, ವೃತ್ತ: ವಾವೃತ್ತ: 

ನಗೆ ಇವನಾಗಬೇಕೆಂದು ವರಿಸಲ್ಪಟ್ಟವನು'' 


30 


3s 


— ಅಂಗೀಕರಿಸಲ್ಪಟ್ಟವಮು, 
(ಸಿದ್ಧಾಂತಿ. ೩೪೭೩). [ಸಂ.) 
ವೃತಗೋಮ (ನಾ). ೧. ಕಿರಣಗಳಿಂದ ಆವೃತನಾದವನು ; ಚಂದ್ರ. 
೨. ಸಂಪತ್ತಿನಿಂದ ಕೂಡಿದವನು ; ರಾಜ. ೧, ೨ : ವೃತಗೋಮಂ ಸಕಳಕಳಾ 
ನ್ವಿತನಮೃತಮಯಂ ವಿಶುದ್ಧವೃದ್ಧಂ ಪರಿವೇಷ್ಟಿತಸನ್ನಿವಹಂ ಕುವಳಯಹಿತನೆನೆ 
ಸಂಪೂರ್ಣಚಂದ್ರನೊಳ್ಹೊರೆ ಚಂದ್ರಂ (ಮದತಿ. ೧-೪೮). [ವ ಸಂ. ವೃತಗೋಮತ್‌) 
45| ವೃತರೇಫ (ನಾ). (ವ್ಯ್ಕಾಕ] ರಕಾರದ ಒತ್ತಿನಿಂದ ಕೂಡಿದುದು ; ಸುತ್ತಿದ 

ರೇಫ : ನೆಗಲ್ಲುಂ ದ್ವಿತ್ವಾಗ್ರದ ರೇಫೆಗೆ ಲೋಪಂ ವರ್ಣಮಿಶ್ರ ರೇಫಕ್ಕಂ ತಾಂ ನೆಗಟ್ಗುಂ 


40 


ವೃತಿ 


ರೋಪಂ ಬಹುಳದೆ ನೆಗಲ್ಲುಂ ವೃತರೇಫಮಡಿಯೊಳಾ ವರ್ಣದ ವೋಲ್‌ 
(ಶಮದ. ೨೬೧). [ಸಂ.7 

ವೃತಿ (ನಾ). ೧. ಆರಿಸುವಿಕೆ ; ಆಯ್ಕೆಮಾಡುವಿಕೆ : ""ವರ;, ವೃತಿಃ - ೨ ವರಿಸುವಿಕೆ, 
ನನಗೆಯಿದು ಇರಲಿಯೆಂದು ಒಪ್ಪಿ ಅಂಗೀಕರಿಸುವಿಕೆ'' (ಸಿದ್ಧಾಂತಿ. ೩೫೭). ೨. ಮುಚ್ಚು 
ವಿಕೆ ; ಆಚ್ಛಾದಿಸುವಿಕೆ. ೩. ಕೇಳುವಿಕೆ ; ಕೋರುವಿಕೆ. ೪. ಸುತ್ತುವರಿಯು 
ವಿಕೆ ; ಆವರಿಸುವಿಕೆ. ೫. ಸುತ್ತುವರಿದಿರುವುದು ; ಬೇಲಿ; ಆವರಣ : ದಯೆ 
" ವೈಕ್ಷಮೂಲಮೆನಿಕುಂ ನಿಯಮಂ ವೃತಿ ಶೀಲಮಾಳವಾಳಮೆನಲ್ಕೇಟ್ಗ್‌ಯನಾಳ್ಹು 
ಸುಖದ ಫಲಪ್ರಾಪ್ತಿಯನಾಗಿಪ ಕಲ್ಪವೃಕ್ಷಮಲ್ಲದೆ ಧರ್ಮಂ (ಪುಷ್ಪಪು. ೧೩-೫೫). 
೬. ಆಯ್ಕೆ ; ವರಣ. (ಸಂ. 

ವೃತ್ತ (ಗು). ೧. ಬಳಸಿದ ; ಸುತ್ತುವರಿದ. ೨. ಗುಂಡಾದ ; ವರ್ತುಲಾಕಾರದ. 
೩. ಉಂಟಾದ ; ಸಂಭವಿಸಿದ. ೪. ಮುಗಿದ ; ಪೂರ್ಣಗೊಂಡ. ೫. ಆಗಿ 
ಹೋದ ; ನಡೆದುಹೋದ ; ಕಳೆದ. ೬. ನಡೆಸಿದ ; ಆಚರಿಸಿದ. 
೭. ಆವರಿಸಲ್ಪಟ್ಟ. ಆ. ಗತಿಸಿದ ; ಮರಣಹೊಂದಿದ. ೯. ಓದಿದ ; 
ಅಭ್ಕಾಸಮಾಡಿದ. ೧೦. ದೃಢವಾದ ; ಬಲವಾದ. (ನಾ). ೧೧. ಸುತ್ತಿ 
ದುದು ; ಬಳಸಿದುದು : "ವೃತ್ತ, ವ್ಯಾವೃತ್ತ --- ಮರಳಿದುದು'' (ನಾಚರಾ.ಕಿ). 
೧೨. ದುಂಡಾಗಿರುವುದು ; ವರ್ತುಲಾಕಾರವಾದುದು : ""ನಿಸ್ತಲಂ, ವರ್ತುಳಂ, 
ವೃತ್ತಂ - ಈ ೩ ಬಟ್ಟಿತ್ತು'' (ಹಲಾಯು. ೧೨೪-೬೮). ೧೩. ಉಂಟಾದುದು ; 
ಸಂಭವಿಸಿದುದು. ೧೪. ಮುಗಿದುಹೋದುದು ; ನಡೆದುಹೋದುದು : 
""ವೃತ್ತಂ ಭೂತಂ ಕ್ರಿಯೆಗುಪಪತ್ತಿಯೊಳೊಡೆಸಲ್ವುದು'' (ವಸ್ತುಕೋ. ೧೮-೧೮). 
೧೫. ನಡೆಸಿದುದು ;ಆಚರಿಸಿದುದು. ೧೬. ಸತ್ತುದು ;ಮರಣಹೊಂದಿದುದು. 
೧೩. ದೃಢವಾದುದು ; ಬಲವಾದುದು. ೧೮. ಪ್ರಸಿದ್ಧವಾದುದು ; ಹೆಸರು 
ವಾಸಿಯಾದುದು. ೧೯. ಸುದ್ದಿ; ಸಮಾಚಾರ ; ವೃತ್ತಾಂತ : ಅತ್ತೆ ಮಾವನು 
ಮೊದಲಾದ ಪೂಜ್ಯರೊಳನುವೃತ್ತಿಗೈದಾತ್ಮವಲ್ಲಭನ ಚಿತ್ತವಟ್‌ತು ಸೇವೆಯೆಸಗುವ 
ಸತಿಯರ ವೃತ್ತವ ಬಿತ್ತರಿಸುವೆನು (ಹದಿಬ. ೪-೩) ; ಕೇಳ್ತಳಿತ್ತನಸೂಯೆ ಮಧುರಭಾಷಿಣಿ 
ಜನಕಜಾತೆಯ ವದನದಿಂ ಸ್ವಯಂವರದ ವೃತ್ತಮಂ (ಶ್ರೀರಾಮಾ. ೧೭೮-೭೬). 
೨೦. ನಡವಳಿಕೆ ; ವರ್ತನೆ : ವೃತ್ತಮುಮಖಿಳಕಳಾಸಂಪತ್ತಿಯುಮತಿವಿಶದಮೆನಿಕುಂ 
(ಪಾರ್ಶೃಪು. ೧೦-೨೪) ; ಎತ್ತನೇಜುವನಾಜ್ಞೆಯನು ಸುರಲೋಕಪಾಲಕರು ಹೊತ್ತು 
ನಡೆಸುವರವರಿಗಿಷ್ಟವನಿತ್ತು ನಡೆಸುವನಾವನಾತನ ವೃತ್ತವನು ಎಧಿಗಲ್‌ 
ಯಲರಿದೆಂದಳು ಸರೋಜಮುಖಿ (ಭಾಗ. ೪-೫-೫೧). ೨೧. ಚರಿತ್ರೆ ; ಇತಿಹಾಸ. 
೨೨. ಉದ್ಯೋಗ ; ವೃತ್ತಿ. ೨೩. ನಿಯಮ, ಸಂಪ್ರದಾಯಗಳ ಆಚರಣೆ, - 
ಅನುಷ್ಕಾನ. ೨೪. ಅಮೃತ ; ಸುಧೆ. ೨೫. ಶತ್ರು ; ಹಗೆ. 
೨೬. ಕತ್ತಲೆ ; ತಿಮಿರ : ""ವೈರಿಗಳಮೃತಂ ಕತ್ತಲೆ ಚಾರಿತ್ರಂ ವಸ್ತುಕಂಗಳಸುರಂ 
ದೃಢಮುಂ ಸೇರಿದ ಬಟುವೆಂಟಕ್ಕಂ ತೋರಿದ ಸಲೆ ವೃತ್ತಶಬ್ದಮೆನಿಕುಂ ಜಗದೊಳ್‌'' 
(ನಾನಾಕಂ. ೧೩೬). ೨೭. ಅಂಗೀಕರಿಸಲ್ಪಟ್ಟವನು ; ವರಿಸಲ್ಪಟ್ಟವನು. ೨೮. ಆಳ 
ವಾದುದು ; ಗಂಭೀರವಾದುದು. ೨೯. [ಗಣಿತ] ಸೊನ್ನೆ ; ಶೂನ್ಯ: ದಿವಿ 
. . . ವೃತ್ತಂ ಆಗಸ ಜಲಧರಪಥ ಇಂತಿನಿತುಂ ಸೊನ್ನೆ(೦)ಗೆ ಹೆಸರು (ವೃವಹಾ. ೧೧-೬). 
- ೩೦. [ರೇಖಾಗ] ದುಂಡಾಗಿರುವ ವರ್ತುಲ : ಒಂದು ರೇಖೆಯಿಂದ 
ಸುತ್ತಲ್ಪಟ್ಟುಯಿರುವ ಪ್ರದೇಶವನ್ನು ವ ಕ್ಷೇತ್ರವನ್ನು ವರ್ತುಳ, ಪರಿಧಿ -ವ- 
ವೃತ್ತವೆಂದು ಹೇಳುವುದು "ಭೂಮಿಅ. ೯); ಹಿಪ್ಪಾಕ್ರೆಟೀಸನು ವೃತ್ತಗಳ ಮೇಲೆ ಅನೇಕ 
ವಿಷಯಗಳನ್ನು ಕಂಡುಹಿಡಿದನು (ಗಣಿಚ. ೨೭). ೩೧. ದೊಡ್ಡ ವರ್ತುಲದ ಪರಿಧಿಯ 
ಮೇಲೆ ಕೇಂದ್ರವುಳ್ಳ ಸಣ್ಣ ವರ್ತುಲ, -- ಉಪರಿವರ್ತುಲ. ೩೨. [ಛಂದ] 
ಅಕ್ಷರಗಣ, ಮಾತ್ರಾಗಣ ಅಡಿ'ವಾ ಆಂಶಗಣಗಳಿಂದ ಕೂಡಿದ 
ಛಂದೋಬಂಧ : ಅಲ್ಲಿ ಸಮಂ ಅರ್ಧಸಮಂ ವಿಷಮಮೆಂದು ವೃತ್ತಂ ಮೂಲುತೆಜನಕ್ಕುಂ 
(ಛಂದೋಂಬು. ೧-೪೬ ವ); ವೃತ್ತಮನೇಕಮಿಲ್ಲಿ ರಸಭಾವಸಮೇತದಿ ಪುಟ್ಟಿ ಕಾಮಿನೀ 
ವೃತ್ತಕುಚಂಗಳಂತೆ ಜನಮಂ ಮಿಗೆ ಮೋಹಿಸುತಿರ್ಪಿನಂ. . . ಕೇಳ್ದು ಸದ್ಭ್ರೃತ್ತಸಭಾಜನಂ 
ಪೊಗಳೆ ಪೇಳಲೊಡರ್ಚಿದೆನೀ ಪ್ರಬಂಧಮಂ (ತ್ರಿಪಎ. ೧-೪೦). ೨, ೩೨ : ಕುಂದದ 


೭೯೯೮ 


ಕ್ಮ 


0 


- 


s 


ವೃತ್ತನಾಮ 


ಕೋಮಲಾಂಗರುಚಿಯಿಂ ಚೆಲುವಿಂಗೆಡೆಯಾಗಿ ವೃತ್ತದೊಂದಂದದೊಳಿರ್ದ 

ಪೆರ್ಮೊಲೆಯಿನಂತೆಸೆದೊಪ್ಪುವನೇಕ ಛಂದದೊಂದಂದದ ಯಾನದೊಂದು ರಮಣೀ 

ಯತೆಯಿಂ ಕಡುಗಾಡಿವೆತ್ತ ವಾಕ್ಸುಂದರಿ ಕೂರ್ತು ನಿಲೆ ನಯಸೇನಮುನೀಂದ್ರ 

ಮುಖಾಬ್ದಷಂಡದೊಳ್‌ (ಧರ್ಮಾಮ್ಯು. ೧-೮). "ಮಾತ್ರಾವೃತ್ತ', "ವರ್ಣವೃತ್ತ' ಪರಾ. 

ವೃತ್ತಜಾತಿ ವ ಬೇರೆಬೇರೆ ರೀತಿಯ ಛಂದಸ್ಸು, -- ಪದ್ಮಜಾತಿ :ಯತಿಯೆಂಬು 

ದುಸಿರ್ವ ತಾಣಂ ಕೃತಾಸ್ಪದಂ ವೃತ್ತಜಾತಿ ಪದಪದ್ಧತಿಯೊಳ್‌(ಕಎರಾ. ೧-೭೧). 
(ಸಂ.] 


ವೃತ್ತಕ (ನಾ). ೧. ಸಮಾಚಾರ ; ಸುದ್ದಿ: ಕರೆದಾಗಳ್‌ ನಿಜಮಂತ್ರಿಮಂಡಲಮಹಾ 


ಸಾಮಂತ ಶುದ್ಧಾಂತಮುಖ್ಯರನಾ ವೃತ್ತಕಮೆಲ್ಲಮಂ ತಿಳಿಯೆ ಪೇಟ್ದು (ಆದಿಪು ೧-೮೦); 
ನಿಮ್ಮ ಸೆಜೆಯಂ ಬಿಡಿಸಲ್‌ ಬಂದೆನಿದು ಮದೀಯ ವೃತ್ತಕಮೆನೆ ಸೀತೆ 
ಸಂತೋಷಂಬಟ್ಟು . . . ಬೆಸಗೊಂಡಳ್‌ (ಪಂರಾಮಾ. ೧೧-೧೦೧ ವು. ೨. ಕಸುಬು ; 
ಉದ್ಯೋಗ : ಆ ಮಹೀಶ್ವರಂ . . . ಎತ್ತ ವನಮೆತ್ತ ಮೃಗಯಾವೃತ್ತಕಮಾ 
ತಪಸಿಯೆತ್ತ ಮೃಗಮೆಂದೆಂ[ತಾ]ನೆತ್ತೆಚ್ಚೆನಾತ್ಮಕರ್ಮಾಯತ್ತಂ ಪೆಅತಲ್ತಿದೆಲ್ಲಮಘಟಿತ 
ಘಟಿತಂ ಎಂದು ಚಿಂತಿಸುತ್ತುಂ (ಪಂಪಭಾ. ೧-೧೧೩). ೩. ಒ೦ದು ಬಗೆಯ ಗದ್ಮರಚನೆ. 
೪. ಒಂದು ಬಗೆಯ ಲೋಹ ; ಕಬ್ಬಿಣ (?) : ""ಖಾತಂ ತಾಂ ವೃತ್ತಿಲೋಹಮೆನೆ 
ವೃತ್ತಕಮುಂ'' (ವಸ್ತುಕೋ. ೨೯-೮). [ಸಂ.7 


ವೃತ್ತಕಟಿ (ನಾ). ದುಂಡಾದ ನಡು, -- ಸೊಂಟ : ನಡು ಬಳ್ಳೆ ವೃತ್ತಕಟಿ ಕೆತ್ತೆ 


೬.» ನಿಕಾಮಕೋಮಳೆ ಪರಿತಂದುದಂಗದೊಳೆ ನಿಂದು ಕುಮಾರನನಂದು ನೋಡಿದಳ್‌ 


(ಸುಕುಮಾ. ೧೧-೧೧). [ಸಂ.) 


20| ವೃತ್ತಕುಚ (ನಾ). ಬಟ್ಟಮೊಲೆ ; ದುಂಡಾಗಿರುವ ಸ್ತನ : ವೃತ್ತಕುಚಂಗಳಿಂ 


25 


30 


35| ವೃತ್ತತರ (ಗು). ೧. ದುಂಡಾಗಿರುವ ; ದುಂಡಾದ 


40 


ದುದಿರ್ದ ಚಂದನದೊಳ್‌ ತಳಿರ್ವಾಸು ಬೆಳ್ಪನಾಳ್ಹತ್ತು (ಪಂಪಭಾ. ೫-೧೭). [ಸಂ.] 


ವೃತ್ತಕುಚೆ (ನಾ). ಬಟ್ಟಮೊಲೆಗಳನ್ನುಳ್ಳವಳು ; ದುಂಡಾದ ಸ್ತನಗಳನ್ನುಳ್ಳ 


ವಳು : ವೃತ್ತಕುಚೆ ಮೆಜದು ನುಡಿದೊಡಿದೆತ್ತಣ ಮಾತೆನ್ನದಿಕ್ಕೆ (ಮದ& ೧೦-೬೮) ; 
ವೃತ್ತಕುಚೆಯರ್ಗೆ ಬೆಮರಿಂದೊತ್ತರಿಸಿತ್ತಂಗದಲ್ಲಿ ಕತ್ತುರಿಯೆ ಪದಂಬೆತ್ತಂತೆಲರೊಳ್‌ 
ನೀರ್ದಳಿದತ್ತೆನೆ ದೊರೆವೆತ್ತು ಸುರಭಿಪರಿಮಳಮಾಗಳ್‌ (ಪಾರ್ಶೃಪು. ೯-೨೫). 

[ಸಂ. ವೃತ್ತಕುಚಾ (ವೃತ್ತ 3” ಕುಚ + -)] 


ವೃತ್ತಗಂಧಿ (ನಾ). [ಕಾವ್ಯಮಾ] ""ಗದ್ಮರೂಪವಾಗಿ ಹೊರಟು ಮಧ್ಯೆ 


ಛಂದೋರೂಪಕ್ಕೆ ತಿರುಗಿ ವೃತ್ತಪಾದಗಳೂ ಪಾದಭಾಗಗಳೂ ಆಗಿ 
ಪ್ರವಹಿಸುವ ಗದ್ಯಶೈಲಿಗೆ “ವೃತ್ತಗಂಧಿ' ಎಂದು ಹೆಸರು” (ಕಡಿ. ೧೭೯) : 
ಗದ್ಮವೆನ್ನುವುದು ಛಂದಸ್ಸಿಲ್ಲದ ಪದಸಮೂಹವೆಂದು ಸ್ಮೃತವಾಗಿದೆ. ಅದಾದರೂ 
ಉತ್ಕಲಿಕಾ, ಚೂರ್ಣಿಕಾ ಹಾಗೆಯೇ ಲಲಿತ, ವೃತ್ತಗಂಧಿ, ಖಂಡ, ಚಿತ್ರ ಎಂದು ಆರು ವಿಧ 


(ಚೆತುಪ್ರ ೯೮). [ಸಂ.] 


ವೃತ್ತತಂಡುಲ (ನಾ). ಒಂದು ಬಗೆಯ ಹುಲ್ಲು : “ವೃತ್ತತಂಡುಲಃ - ಬೋಟ, 


ಹಾರಕ'' (ಓಷಧಿ. ೧೫೮). [ಸಂ.] 

: "ವೃತ್ತತರೋರು' 
ಪರಾ.(ನಾ). ೨. ದುಂಡಾಗಿರುವುದು ; ಗುಂಡಾಗಿರುವುದು : ಅತಿದೀರ್ಫ 
ಮಾಂಸಳಂ ವೃತ್ತತರಂ ಧೃತ ವಿಜಯಲಕ್ಷ್ಮಿ ಮಾಡಿದುದೈರಾವತ ಪುಂಡರೀಕ ಕರಯುಗ 
ವಿತರ್ಕಮಂ ಭುಜಯುಗಂ ನಭಶ್ಚರಪತಿಯಾ (ಶಾಂತಿಪು. ೩-೪೪). (ಸೆಂ.] 

ವೃತ್ತತರೋರು (ನಾ). ದುಂಡಾಗಿರುವ ತೊಡೆ : ಪಿತೃ ಗುರು ವಿಪ್ರಯೋಗ ವಿಯುತ 
ಸ್ಥಿತಿ... ವೃತ್ತತರೋರುಜಂಘನುಗ್ರತಮನಿಳಾಧಿಪಪ್ರಣುತನೆಂಬುದು ವೃಶ್ಚಿಕ ಗೇಹಜಾತಕಂ 
(ಚಾತತಿ. ೧೭-೮). (ಸಂ. 

ವೃತ್ತತೆ (ನಾ). ದುಂಡಾಗಿರುವಿಕೆ; ಗುಂಡಾಗಿರುವಿಕೆ; ಬಟುವು : ಬಿಂದುವನುಸ್ವಾರಂ 

" ತಾನೆಂದಕ್ಕುಂ ಸೊನ್ನೆ ಮುತ್ತುವೋಲ್‌ ವೃತ್ತತೆಯಿಂ ಸಂದಿರ್ಪುದು (ಶಮದ. ೧೧). 
[ಸಂ. ವೃತ್ತತಾ) 


45| ವೃತ್ತನಾಮ (ನಾ). ಛಂದೋಬಂಧಕ್ಕೆ ಒಳಪಟ್ಟ ಕೀರ್ತನೆ, -- ಹಾಡು : 


ವಿಜಯದಾಸರ ಸುಳಾದಿಯಲ್ಲಿ ಪುರಂದರದಾಸರು ತಮ್ಮ ಭೂಪ್ರದಕ್ಷಿಣೆಯಲ್ಲಿ . . . 


ವೃತ್ತಪತ್ರ 


೪೦,೦೦೦ ಕಲ್ಮಾಣ ಶತಚರಿತೆಗಳನ್ನು ರಚಿಸಿದರೆಂದೂ, ೩೭,೦೦೦ ವೃತ್ತನಾಮಗಳನ್ನು 
ಹಾಡಿದರಂದೂ ಉಲ್ಲೇಖವಿದೆ (ಕಥಎ. ೪ ಮುನ್ನುಡಿ). ([ಸಂ.) 

ವೃತ್ತಪತ್ರ (ನಾ). ಸುದ್ದಿ , ಜಾಹೀರಾತು, ಸಾಹಿತ್ಮವಿಷಯಗಳನ್ನೊಳಗೊಂಡು 
ಪ್ರತಿದಿನವೂ, ಪ್ರಕಟವಾಗುವ ಸಮಾಚಾರಪತ್ರ ; ವೃತ್ತಪತ್ರಿಕೆ : ವೃತ್ತಪತ್ರ 
ದೊಡನೆ ಪಡಸಾಲೆಯ ಮಗ್ಗುಲದ ಕೋಣೆಯಲ್ಲಿ ಹೋಗಿ ಕುಳಿತಳು (ಗಂಮಾಯಿ. ೧೨೫). 

(೫ಂ.] 

ವೃತ್ತಪತ್ರಿಕೆ (ನಾ). ೧. ಎ ವೃತ್ತಪತ್ರ : ವೃತ್ತಪತ್ರಿಕಾಕಾಗದ . . . ವೃತ್ತಪತ್ರಿಕೆಗಳು, 
ಪ್ರಕಟನೆಗಳು. .. ಮುಂತಾದವುಗಳ ಮುದ್ರಣಕ್ಕೆ ಉಪಯೋಗವಾಗುತ್ತದೆ (ಮುದ್ರಕ. 6೪). | 
೨. ಒಂದು ಬಗೆಯ ಸಸ್ಯ ; ಅಗುಳುಶುಂದಿ : “ವೃತ್ತಪತ್ರಿಕಾ - ಆಗುಳುಶುಂರಿ, | 

[ಸಂ. ವೃತ್ತಪತ್ರಿಕಾ) 

ವೃತ್ತಪಷಯೋಧರೆ (ನಾ). ಎ ವೃತ್ತಕುಚೆ : ಮತ್ತೀ ಕುರುಭೂಪಾಲನನಿಜಸತಿಯುತ್ತಮೆ 
ಜಲಧಿಯೆಂಬೋರ್ವ ವೃತ್ತಪಯೋಧರೆಗುದಧಿಯೆಂಬವಳುತ್ಪತ್ತಿಯಾಗಿ ನೆಟ್‌ ಬಳೆಯೆ 
(ನೇಮಿಸಂ. ೧೯-೧೯೭): (ಸಂ. ವೃತ್ತಪಯೋಧರಾ (ವೃತ್ತ 4 ಪಯೋಧರ + -)) 

ವೃತ್ತಪರಿಧಿ (ನಾ). [ರೇಖಾಗ] ವರ್ತುಲದ ಸುತ್ತುಗೆರೆ; ವೃತ್ತದ ಅಂಚಿನ 
ರೇಖೆ : 7, ಅಥವಾ ವೃತ್ತಪರಿಧಿ ಇ- ವ್ಯಾಸ, ಎಂಬ ಸಂಖ್ಯೆಗೆ... 
ಬೆಲೆಯುಕೊಡಲ್ಪಟ್ಟಿದೆ (ಗಣಿಚ. ೧೦). (ಸಂ.] | 

ವೃತ್ತಪಾಶಕ (ನಾ). ಮಂಗಳಶ್ಲೋಕಗಳನ್ನು ಹಾಡುವವನು ; ಮಂಗಳ 
ಪಾಠಕ : ಸಕಲಮಧುವ್ರತಪ್ರಚಯಮೆಂಬ ಪಿಕಾವಳಿಯೆಂಬ ಸದ್ವಚಃಶುಕಕುಳಮೆಂಬ 
ಮೆಚ್ಚಿಸಿದ ಗಾಯಕ ಸತ್ಪ್ರತಿಹಾರ ವೃತ್ತಪಾಠಕತತಿಗಿತ್ತನಗ್ಗಳದ ಮಾವಿನ ಪೂವಿನ 
ಮಾವಿನಂಕುರಪ್ರಕರದ ಮಾವಿನೊಳ್ಳಿಡಿಯ ಜೀತಮಂ ಮದನಂ ಬಸಂತದೊಳ್‌ 
(ಶಾಂತಿಪು. ೭-೧೨೯). ೫೦.) 

ವೃತ್ತಫಲ (ನಾ). ೧. ಬದರಿಗಿಡ ಮತ್ತು ಅದರ ಹಣ್ಣು ; ಎಲಚಿ. ೨. ದಾಳಿಂಬೆ 
ಗಿಡ ಮತ್ತು ಅದರ ಹಣ್ಣು. ೩. ಬೇಲದಮರ ಮತ್ತು ಅದರ ಹಣ್ಣು : 
“ವೃತ್ರಫಲ: -- ಬೇಳ, ದಾಳಿಂಬ, ಎಲಚಿ '' (ಓಷಧಿ. ೧೫೮). ೪. ಮೆಣಸು. (ಸಂ.] 

ವೃತ್ತರೇಖೆ (ನಾ). [ರೇಖಾಗ] ವರ್ತುಲದ ಸುತ್ತುಗೆರೆ, -- ಅಂಚಿನ ರೇಖೆ ; 
ವೃತ್ತದ ಪರಿಧಿ : ಹಿಗ್ಗಲಿಸಲಾಗುವಂತೆ ಒಂದು ಕೊನೆಯಲ್ಲಿ ಕೀಲಿಸಿರುವ ಎರಡು 
ಬಾಹುಗಳುಳ್ಳ , ವೃತ್ತರೇಖೆಯನ್ನೆಳೆಯುವ, ಸಲಕರಣೆ: ವೃತ್ತರೇಖಕ; ಕೈವಾರ 
(Compass. ಇಂಕು), (ಸೆಂ. ವೃತ್ತರೇಖಾ] 

ವೃತ್ತವಿಹಂಗ (ನಾ). ಚಕ್ರವಾಕಪಕ್ಷಿ : ಇತ್ತರದಲಿ ತಳಿರ್ವಡೆದಿರ್ದ ಮಾಮರ 
ಮತ್ತೇಭ ಗಿಳಿ ತೇಜಿವಿಂಡು ವೃತ್ತವಿಹಂಗ ಚಕೋರಕಾಲಾಳ್ಗಳ ಮೊತ್ತದಿ ನಡೆದನಲ್ಲಿ 
ಯಲಿ (ಮೋಹತ. ೬-೧೯). (ಸಂ.] 

ವೃತ್ತವೆಖ (ಕ್ರಿ). ದುಂಡಾಗು ;ವರ್ತುಲಾಕೃತಿಯನ್ನು ಹೊಂದು : ಪೊಂಗುಳಿಗೆಗಳ 
ಪರಿಯೊಳಂಗುಷ್ಟಂಗಳೊಪ್ಪುಗು . . . ಗುಲ್ಭಂಗಳೆಸೆವವು ವೃತ್ತವೆತ್ತತಿನವಕದಲಿ ಸತಿಯ 
(ಬಸಪು ೪-೧೭). [ವೃತ್ತ + ಪೆಲು,] 

ವೃತ್ತಸಂಪನ್ನ (ನಾ). ಒಳ್ಳೆಯ ನಡವಳಿಕೆಯುಳ್ಳವನು ; ಸಚ್ಚಾರಿತ್ರ್ಯವಂತ : 
ಇತರ ರಾಷ್ಟ್ರಾಧಿಪತಿಗಳೂ ಕೂಡ . .. ಈಗ ಆ ಧಾರ್ಮಿಕರೂ ವೃತ್ತಸ: 5ನ್ನರೂ ಆದ 

೨ಧಿಷ್ಕಿರಾದಿಗಳು ಸತ್ತು ಹುಟ್ಟಿದಂತಾಯಿತೆಂದು ಅಷ್ಟು ಸಂತೋಷ 

ಪಟ್ಟು, ಧೃತರಾಷ್ಟ್ರಾದಿಗಳನ್ನು ಧಿಕ್ಕರಿಸಿದರು (ಭೀಷ್ಮಚೆ. ಆಸ). [ಸಂ.) 

ವೃತ್ತಸ್ತನ (ನಾ). ಇ ವೃತ್ತಕುಚ : ವೃತ್ತಸ್ತನದೊಡನೊಡನತ್ತಿತ್ತಸುವರೆಯಾಗೆ 
ನೃಸುರನೇತ್ರಾಳಿ ಪರಾವೃತ್ತಾರೋಚಿತಕಂಪನಿವೃತ್ತೋನ್ನತಘನನಿತಂಬಮೆಸೆದುದುನಟಿಯಾ 
(ಲೀಲಾವ. ೪-೧೨೧) ; ಹರುಷದಲುಬ್ಬಿ ಕೀಚಕನನಿಲಜನ ಮೈದಡವಿ ವೃತ್ತಸ್ತನವ ಕಾಣದೆ 
ಹೆದಲ್‌ ಬಳಿಕಿಂತೆಂದನವ ನಗುತ (ಕುಪ್ಮಾವಿ. ೩-೮೬). [ಸಂ.) | 

ವೃತ್ತಸ್ತನೆ (ನಾ). ವೃತ್ತಕುಚೆ : ವೃತ್ತಸ್ತನೆಯರ ಕುಚತಟಕೊತ್ತೆ ನೃಪಂ 
ಮೃಗಮದಾಂಬುವಂ ಬಗೆಗೊಳಿಕುಂ ಚಿತ್ತಜಗಜಕುಂಭತಟಾಯತ್ತಾಯತ ದಾನವಾರಿ 
ವಾರಿಯ ತೆಅದಿಂ (ಪಾರ್ಶ್ವಪು೯-೧೨೬). (ಸಂ. ವೃತ್ತಸ್ತನಾ (ವೃತ್ತ * ಸ್ತನ + -)) 

ವೃತ್ತೆ_ಹಸ್ತ (ನಾ). ೧. ದುಂಡಾಗಿರುವ ಕ್ಕೆ ;ಗುಂಡಾಗಿರುವ ಹಸ್ತ. ೨. ದುಂಡಾದ 


I 


ಚವ್ಮ'' (ಒಷಧಿ. ೧೫೮) 


೩.೧೬ ಎಂಬ 


೭೯೯೯ 


5 


10 


15 


20 


35 


4s 


ವೃತ್ತಿ 


ಕೈಗಳುಳ್ಳವನು : ದಕ್ಷಿಣಕರಾಲಂಬಿತನಿಬಿಡನಿವೇಷ್ಟಿತಾಂಶುಕ ವಿಶಾಲಸ್ತೂಲ ವೃತ್ತ 
ಹಸ್ತನುಂ . . . ಅಂತಃಪುರಪ್ರಮದವನಪ್ರವಿಷ್ಟನಾಗಿ (ಆದಿಪು. ೮-೪೧ ವ). [ಸಂ.) 

ವೃತ್ತಾಂತ (ನಾ). ೧. ಕಾರ್ಯಾಚರಣೆಯ ಅಂತ್ಕ, - ಪರಿಣಾಮ. 
೨. ಘಟನೆ ; ಸಂಗತಿ ; ಪ್ರಸಂಗ : ಪ್ರವರ ನೃಪ ಕುಮಾರಾತ್ತೋದಯಾ!ದಿ] 
ಪ್ರಮೋದಾಸವ ಸಮುದಿತ ಸೇವಾರಾತಿ ವೃತ್ತಾಂತವೃತ್ತಂ (ಕಎರಾ. ೩-೨೧೨); ಬಳಿಕ 
ತೋರಿಹದೊಂದು ಕ-ಅಖೌಯಂ ಬಿಲಿತುಕೊಂಡೋಪಳ ಮನೆಗೆ ಹೋಗಲವನಿಂದಾದನಿತು 
ವೃತ್ತಾಂತವನಚೆದು ಸೂಳೆ ಮುಳಿವುತಂ (ಬಸಪು. ೨೮-೧೪). ೩. ಸುದ್ದಿ ; ಸಮಾಚಾರ : 
ಅನಂತರಮಾ ವೃತ್ತಾಂತಮಂ ತಿಳಿದು. . . ಅಂತು ಬಂದು ತಂದೆಯ ಪದಾರವಿಂದಕ್ಕೆಆಗಿ 
(ಪಂರಾಮಾ. ೪೪೩ ವ) ; ಇನಿತು ವೃತ್ತಾಂತಂಗಳಂ ಕೇಳ್ತನಿತಛಘೊಳು ನಡನಡುಗಿ ಬಸವಂ 
ಮನಗದಡಿ ಎಡೆಯೆಡೆಗಿಳೆಯೊಳಷ್ಟಾಂಗವೆಆಗುತ್ತ (ಬಸಪು. ೨೨-೪೦). ೪. ಕಥೆ ; 
ಚರಿತ್ರೆ ; ಪ್ರಕರಣ : ಬಸವಣ್ಣ ನೆಜ*ಯಲೀ ವೃತ್ತಾಂತವಂ ತಾನಟೆದು ಬಾಚಯ್ಕಂ 
ಗಳಂ ಮನವೆಜಗಿ ಬಿನ್ನಹವಾಗಿ ಬರವೇಳ್ದಟ್ಟಿದಡೆ (ಬಸಪು. ೫೩-೭೪); ಹರಿರಾಮಾದಿ 
ಯದುನೃಪಚಾಲವೃತ್ತಾಂತವನು ತನಗಂದಾದ ಪರಿಭವವ. .. ವಿಸ್ತರಿಸಿ ನರನಜುಹಿದನು 
ಧರ್ಮಜಗೆ (ತಿಮ್ಮಮ. ೧-೧). ೫. ವಿಷಯ ; ವಿಚಾರ ; ವಸ್ತು. ೬. ತರಹ ;ವಿಧ ; 
ಬಗೆ. ೩. ರೀತಿ ; ವಿಧಾನ ; ಕ್ರಮ. ಆ. ಸ್ಥಿತಿ ; ಇರವು ; ಅವಸ್ಥೆ. ೯. ಪೂರ್ಣತೆ; 
ಸಂಪೂರ್ಣತೆ. ೧೦. ವಿಶ್ರಾಂತಿ; ವಿರಾಮ. ೧೧. ಒಂಟಿತನ ; ಏಕಾಂತತೆ. 
೧೨. (ವಸ್ತುವಿನ) ಸಹಜಗುಣ,- ಗುಣಧರ್ಮ ; ಸ್ವಭಾವ. 
೧೩. ನಡವಳಿಕೆ ; ನಡತೆ ; ಕಾರ್ಯ : ಮತ್ತಗಜವಿಂತಭವನಂ ಭಜಿಸುತ್ತಮಿರೆ 
ಮೂಲಅವಸರದೊಳುಂ ಮತ್ತೆ ಜೇಡಂ ಬಂದದಜ ವೃತ್ತಾಂತವಂ ನೋಡಿ ಚಿತ್ತದೊಳು 
ಕೋಪಿಸುತ (ಬಸಪು ೧೮-೪೨). (ಸಂ.] . 

ವೃತ್ತಾಕಾರ (ನಾ). ದುಂಡಾಗಿರುವ ಆಕೃತಿ ; ವರ್ತುಲಾಕಾರ : ಕೊರಳ ಒಳಗೂ 
ಹೊಜಗೂ ಮೇಲೆಯೂ ವೃತ್ತಾಕಾರವಾಗಿ ಬಾತುಕೊಂಡು ಗಾತ್ರವಾಗಿ ಹಲ್ಲುನೋವ 
ಉಂಟುಮಾಡುವದು (ವೈದೃಸಾ. ॥1. ೧೧೮). [ಸಂ.) 

ವೃತ್ತಾಕಾರವಿಡಿ (ಕ್ರಿ), ವರ್ತುಲಾಕೃತಿಯನ್ನು ಹೊಂದು ; ಮಂಡಲಾಕಾರ 
ವಾಗಿರು ; ದುಂಡಾಗಿರು : ಬಿಡದೆ ವೃತ್ತಾಕಾರವಿಡಿದ ಸಾಣೆಯೊಳೊರ್ವ ಮಡದಿ 
ಗಂಧವ ತೇವ ಭರಕೆ ಒಡನಲುಗುವ ಮೊಲೆಗಳು ಚಂದ್ರಮನ ಕಂಡು ನಡುಗುವ 
ಕೋಕದಂತಿಹುವು (ಕಂನವಿ. ೨-೮೬). (ವೃತ್ತಾಕಾರ + ಪಿಡಿ 

ವೃತ್ತಾಖ್ಯ (ನಾ). ೧. ದುಂಡಾಗಿರುವ ಆಕೃತಿ ; ವೃತ್ತ ; ವರ್ತುಲ. ೨. ಒಂದು 
ಬಗೆಯ ಕುತ್ತಿಗೆಯ ಖಾಯಿಲೆ,- ಕಂಠರೋಗ : ಕೊರಳ ಒಳಗೂ ಹೊಅಗೂ 
ಮೇಲೆಯೂ ವೃತ್ತಾಕಾರವಾಗಿ ಬಾತುಕೊಂಡ: ಗಾತ್ರವಾಗಿ ಹಲ್ಲನೋವು 
ಉಂಟುಮಾಡುವುದು. ಅದು ಅತ್ಮಂತ ಉನ್ನತವಾದ ಗ್ರಂಥಿಯಹುದು. ಹೀಗಿದ್ದುದು 
ವೃತ್ತಾಖ್ಕ ಎಂಬ ಕಂಠರೋಗ (ವೈದ್ಮಸಾ. ॥. ೧೧೮). [ಸಂ.) 

ವೃತ್ತಾಧ್ಯಯನ (ನಾ). ಒಳ್ಳೆಯ ಚಾರಿತ್ರ್ಯ, ನಡವಳಿಕೆಗಳಿಂದ ಕೂಡಿದ 
ಅಧ್ಯಯನ ; ಸಚ್ಚಾರಿತ್ರ,ದಿಂದ ಕೂಡಿದ ಅಭ್ಯಾಸ : ವೃತ್ತಾಧ್ಯಯನಂಗಳ 
ಸಂಪತ್ತಿಬಲಂ ಬ್ರಹ್ಮವರ್ಚಸಂ ತಾನಕ್ಕುಂ (ವಸ್ತುಕೋ . ೫೮-೩೮). ([ಸಂ.1 

ವೃತ್ತಿ (ನಾ). ೧. ವರ್ತುಲಾಕಾರವಾಗಿ ಸುತ್ತುವಿಕೆ ; ಚಕ್ರಗತಿಯಲ್ಲಿ ತಿರುಗುವಿಕೆ. 
೨. ವೃತ್ತ ಅಥವಾ ಚಕ್ರದ ಪರಿಧಿ ; ವರ್ತುಲದ ಹೊರವಲಯ. 
೩. ಇರುವಿಕೆ ; ಅಸ್ತಿತ್ವ. ೪. ಸ್ಥಿತಿ ; ದೆಸೆ ; ಅವಸ್ಥೆ. ೫. ನಡವಳಿಕೆ ; 
ವರ್ತನೆ ; ಚರ್ಯೆ ಸೂತ್ರಿಸಿದ ಸೂತ್ರದ] ವೃತ್ತಿ ನಿಚಾತ್ಮವೃತ್ತಿವೋಲ್‌ 
ಪರಿಣಮಿಸಿತ್ತು (ಪಂಪಭಾ. ೨-೩೪) ; ಧಾತ್ರೀರಮಣಂ ದಿನಂಗಳಿನಿತಂ ಕಳೆವಂ 
ನಿಜಧ್ಮರ್ಯವೃತ್ತಿಯಿಂ (ನಳಚಂ. ೬೨). ೬. ರೀತಿ ; ಕ್ರಮ ; ಪದ್ಧತಿ. '೭. ಜೀವ 
ನೋಪಾಯ ; ಕಸುಬು ; ಉದ್ಯೋಗ : ಯಥೋಚಿತವೃತ್ತಿಗಳನಜೌಪಲೆಂದು 
- .. ಅಜಂ ಬೇಜ? ತೋಟ್‌ದೊಡೆ (ಆದಿಪು ೮-೭೨ ವ); ಇಲ್ಲಿ ನಿಮ್ಮಯ ವೃತ್ತಿ ಯಾವುದೆನೆ 
(ನಂಬರ. ೭-೪೬) ; ವಿವಿಧವರ್ಣಗಳವರು ಮಾಡತಕ್ಕ ವೃತ್ತಿಗಳನ್ನು ಕುರಿತು ಸ್ಮೃತಿಗಳು 
ಪ್ರಸ್ತಾಪಿಸಿವೆ (ಭಾರದ. ೫೫). ೮. ಕ್ರಿಯೆ ; ಚಲನೆ ; ಚಟುವಟಿಕೆ. 
೯. ಪ್ರತಿಫಲದ ಹಣ ; ಭತ್ಮ ; ವೇತನ. ೧೦. ಅಸೆ ; ಬಯಕೆ ; ಅಪೇಕ್ಷೆ : 


H 


ವೃತ್ತಿಕಾರ ಆಂ೦೦ ವೃತ್ತಿಲಾಭ 


ಇನಶಶಾಂಕಾದಿಗಳೇ ಲಕ್ಷ್ಮೀವನಿತೆಯರಸನ ದ್ವಾರಪಾಲಕರನಿಸುತಿಹರು ಮನದ | | ವೃತ್ತಿಗ್ರಂಥ (ನಾ). ಸೂತ್ರರೂಪವಾದ ಮೂಲಗ್ರಂಥಕ್ಕೆ ವ್ಕಾಖ್ಮಾನವನ್ನುಳ್ಳ 


ವೃತ್ತಿಗಳೆ ಪದಾತಿಗಳು (ಹಸಾರ. ೫-೨೧) ; ಆಶೆಯು ಹುಟ್ಟಿ ದೇಹೇಂದ್ರಿಯಗಳಲ್ಲಿ ಗ್ರಂಥ ; ಭಾಷ್ಕ ; ವಿವರಣಗ್ರಂಥ : ಅಲ್ಪಾಕ್ಷರಮುಂ ಅಸಂದೇಹಮುಂ ಸಾರಮುಳ್ಳು 
ವ್ಯಾಪಾರಮಾಡಿಸುತ್ತಲೇ ಇರುವುದು. ಇದೇ ವೃತ್ತಿ . . . ಆ ವೃತ್ತಿಯೆಲ್ಲವೂ ನಿನ್ನ ದುಂ... ಅರ್ಥೋತ್ಪತ್ತಿನಿಮಿತ್ತಮುಂ ಅಪ್ಪುದು ಸೂತ್ರಮೆಂಬುದು ಆದಂ ವಿವರಿಸುವುದು 
ಸಂಕಲ್ಪಾನುಸಾರವಾಗಿ ತಿರುಗುವಂತೆ ಮಾಡಿ. . . ಆತ್ಮವಶವಾಗಿ ಹುಟ್ಟುವ ವೃತ್ತಿಯನ್ನು ವೃತ್ತಿಗ್ರಂಥಂ (ತತ್ತ್ವಪ್ರ. ೩); ಉಪವರ್ಷಾಚಾರ್ಯರು ಪೂರ್ವಮಾಮಾಂಸಾಸೂತ್ರಕ್ಕೂ 
ಹಿಡಿದು ವ್ಯಾಪಾರಮಾಡುವವನು ಮನುಷ್ಯನು (ಮಹಾಣ. ೬೬). ೧೧. ದೇವಸ್ಥಾನ, |5 | ಉತ್ತರಮಿಮಾಂಸಾಸೂತ್ರಕ್ಕೂ ವಿಪುಲವಾದ ವೃತ್ತಿಯೆಂಬ ವ್ಮಾಖ್ಮಾನವನ್ನು 
ಉದ್ಯೋಗ ಮೊದಲಾದುವುಗಳಿಗಾಗಿ ಬಿಟ್ಟ ಭೂಮಿ ;ಇನಾಂ ;ಜಹಗೀರು : | ಬರೆದಿರುವರು. ಇವರನ್ನೇ ವೃತ್ತಿಕಾರರೆಂದು ಕರೆದು ಈ ವೃತ್ತಿಗ್ರಂಥದ ವಾಕ್ಯಗಳನ್ನು 
ಸೇನಾನಾಯಕಾದ್ಮನೇಕರ ವೃತ್ತಿ ಪ್ರಪತ್ತಿಗಳಂ ಕಳೆದುಕೊಂಡು (ಪಂಚತಂ. ೨೮-೪) ; ಬ್ರಹ್ಮ ಪುರೀ | . ೬ ೬ ಉದಾಹರಿಸಿರುವರು (ಹಿಂದಸಾ. ೧೮೬). [ಸಂ.] 

ಕೇಶವಪುರದಲ್ಲಿ ಶ್ರೀಜಗದೇಕಮಲ್ಲೇಶ್ವರ ದೇವರಿಗೆ ವೃತ್ತಿಯೆರಡು ಪಂಚಲಿಂಗದೇವರಿಗೆ | ವೃತ್ತಿಜೀವನ (ನಾ). ಜೀವನೋಪಾಯಕ್ಕಾಗಿ ಮಾಡುವ ಉದ್ಯೋಗ, - 
ವೃತ್ತಿಯೆರಡು . . . ಮಾಲಗಾಜವೃತ್ತಿ ಒಂದು ಅನ್ಹು ವೃತ್ತಿ ನಾಲ ತ್ತಾಜಕ್ಕಂ | ಕಸುಬು : ಇಲ್ಲಿ ಕೂಡಿಸಿರುವ ಘಟನಾವಳಿಗಳೂ ದಂತಕತೆಗಳೂ ಈ ಸಂಗೀತರತ್ನಗಳ 
ಸರ್ವ್ವನಮಸ್ಸದ ಹಳ್ಳಿ ಬೆಲುವಣಿಯನ: . . . ಧಾರೆ ಎಆದು ಬಿಟ್ಟ |10| ಹಿರಿಮೆ, ವ್ಯಕ್ತಿತ್ವ, ಗುರಿಯ ಸಾಧನೆ ಮತ್ತು ವೃತ್ತಿಜೀವನ ಇವುಗಳ ಬಗ್ಗೆ ಬೆಳಕು 


ತ್ರಿಬೋಗಾಭ್ಯನ್ತರಸಿದ್ದಿಯಪ್ಪುದು (ಎಕ. ೪॥. ಶಿಕಾರಿ. ೧೨೩-೬೨ : 1159). ೧೨. ಬಳಕೆ ; ಚೆಲ್ಲುತ್ತವೆ (ಸಂಗೀತ. ೪; ಪೀಠಿಕೆ). (ಸಂ.) 
ಉಪಯೋಗ. ೧೩. ಆಗುವಿಕೆ ; ಘಟನೆ ; ಸಂಭವಿಸುವಿಕೆ. ೧೪. ಬದುಕಿನ | | ವೃತ್ತಿಜ್ಞಾನ (ನಾ). ೧. ಉದ್ಯೋಗದ ಬಗೆಗಿನ ತಿಳಿವಳಿಕೆ : ಕಸುಬಿನ ಅರಿವು. 


ರೀತಿ ; ಜೀವನದ ಧೋರಣೆ. ೧೫. ಜೀವನ ; ಬದುಕು : ಜನನಿಯ ೨. [ವೀಶೈ) ಭೂತ, ಭವಿಷ್ಕತ್‌ ಮತ್ತು ವರ್ತಮಾನದ ಜ್ಞಾನಗಳು : ಜ್ಞಾನ 
ಜಠರದೊಳಗಿರುವ ಸಮಯದಲಿ ವೃತ್ತಿಯನು ಕಲ್ಪಿಸಿದ ಪ್ರಭುವಾರು (ಹರಿಸಾ. ೫೭). ಸುಚ್ಲಾನ ಮಹಾಜ್ಞಾನ ಎಂಬ ವೃತ್ತಿಚ್ಞಾನಂಗಳು ಇಲ್ಲದಂದು ಅಖಂಡ ಪರಿಪೂರ್ಣ 
೧೬. ಕಾರ್ಯಾಚರಣೆಯ ಕಾರಣ, -- ಹೇತು. ೧೭. ಗೌರವಾನ್ವಿತವಾದ [15 ಅದ್ವಯ ನಿಷ್ಕಲ ನಿಜಜ್ಞಾನಮೂರ್ತಿ ನೀನೆಯಯ್ಯಾ (ಸಿದ್ಧೇವ. ೮-೨೬) ;ವೃತ್ತಿಜ್ಞಾನವಳಿದು 


ನಡವಳಿಕೆ, - ವರ್ತನೆ ; ಮರ್ಯಾದೆಯಿಂದ ಕೂಡಿದ ವ್ಯವಹಾರ. | | ಚಿತ್ತದ ಕೊನೆಯ ಮೊನೆಯಲ್ಲಿ ನಿತ್ಯಲಿಂಗದ ನೆನಹು ತುಂಬಿ ಸುಳಿಯಬಲ್ಲರೆ ಅಚ್ಚ 
೧೮. (ಕಾವ್ಮಮಾ। ನಾಯಕನ ಕಾರ್ಯಾದಿ ಘಟನೆಗಳ ಸ್ವಭಾವ, i ಶರಣನೆಂಬೆನಯ್ಕ (ಅಖಂಡೇ. ೧೩೨-೧೦೪). 1ಸಂ.) 
ವ್ಯಾಪಾರ ; ೫ ಇದರಲ್ಲಿ ರಸಕ್ಕನುಗುಣವಾಗಿ ಕೈಶಿಕೆ, ಸಾತ್ವತಿ, ಆರಭಟಿ'| | ವೃತ್ತಿತಂತ್ರ (ನಾ). ““ವೃತ್ತಿತಂತ್ರ ; ವ್ಯಾಪಾರದ ಉಪಾಯ?” (Tick uf thc trade. 


ಮತ್ತು ಭಾರತಿ ಎಂದು ನಾಲ್ಕು ವಿಧಗಳಿವೆ : ಭಾರತಿ ಸಾತ್ವತಿ ಕೈಶಿಕೆಯಾರಭಟಿಯು ಪತ್ರಿನಿ. ೮೪). (ಸಂ.) 
ಮೆಂಬ ವೃತ್ತಿಯೊಳ್‌ ರಸಮಂ ಸಂಚಾರಿಸುವ ಭಾವಮಂ ವಿಸ್ತಾರಿಸುವ ಬೆಡಂಗು ಬೇಜ* |20| ವೃತ್ತಿತ್ವ (ನಾ). ಇರುವಿಕೆ ; ಅಸ್ತಿತ್ವ : ಪ್ರಕಾಶಿತವೃತ್ತಿತ್ವಂ ಉದ್ಭಾವನಂ ಎಂಬು 


ನೀಲಾಂಜನೆಯಾ (ಆಪು ೯-೨೬) ; ಭಾರತಿ ಸಾತ್ವತಿ ಕೈಶಿಕಿಯಾರಭಟಿಯೆನಿಪ್ಪ ವೃತ್ತಿಗಳ್‌ | ದಿಲ್ಲಿಯುಂ EG ಸದ್ಗುಣೋಚ್ಛಾದನಂ ಅಸದ್ಗುಣೋದ್ಭಾವನಂ ಸಂಬಂಧಿಸೆ 
ನಾಲ್ಕಕ್ಕುಂ (ಕಾವ್ಮಾವ. ೮6೩೭) : ನಾಯಕಕಾರ್ಯಾದಿ ಘಟನೆಗಳ ಸ್ವಭಾವಕ್ಕೆ “ವೃತ್ತಿ ತಿ' | | ಪಡುಗುಂ (ತತ್ತ್ವಪ್ರ. ೨೬೭). (ಸೆಂ.] 

(ವ್ಯಾಪಾರ - ಕೆಲಸ) ಎಂದು ಹೆಸರು. ಇದು ಕೈಶಿಕೀ, ಸಾತ್ವತೀ, ಆರ; ಟಿ ವೃತ್ತಿದಾರ ಗಾ ಇನಾಂಭೂಮಿಯನ್ನು ಪಡೆದವನು ; ಇನಾಂದಾರ ; 
ಭಾರತೀ ಎಂದು ನಾಲ್ಕು ವಿಧ (ಕಡ. ೨೧೧). ೧೯. ವಾಚಿ. ಲಕ್ಕ ಮತ್ತು ಜಹಗೀರುದಾರ : ಇವುಗಳಲ್ಲಿ ಕೆಲವು ಬಡಾಯಿ -- ಅಂದರೆ ವೃತ್ತಿದಾರರಾದ 
ವ್ಮಂಗ್ಮಾರ್ಥಗಳನ್ನು ಕೊಡುವ ಶಬ್ದದ ಸಾಮರ್ಥ್ಯ.- ಶಬ್ದಶಕ್ತಿ : ಶಬ್ದಕ್ಕೆ ಅರ್ಧ || ಇನಾಂದಾರರ ಸ್ವಂತ ಅನುಭವ ಅಥವಾ ವಹಿವಾಟಿನಲ್ಲಿದ್ದವು (ಕಲನೆ. ೨೫೪). 
ಕೊಡುವ ಸಾಮರ್ಥ್ಯವಿದೆ. ಈ ಸಾಮರ್ಥ್ಯಕ್ಕೆ 'ವೃತ್ತಿ' ಯೆಂದು ಹೆಸರು (ಕಂ. ೧೬). | | (ವೃತ್ತಿ 4 - ದಾರ) 

. ಸೂತ್ರರೂಪದಲ್ಲಿರುವುದರ ಒಂದು ಬಗಯ ವಿವರಣೆ: ಸೂತ್ರಿಸಿದ | | ವೃತ್ತಿಪರಿಕಳ್ಳನೆ (ನಾ). ದಾನವನ್ನು ಕೊಡುವಿಕೆ ; ದಾನಮಾಡುವಿಕೆ : 
ತತ ವೃತ್ತಿ ನಿಜಾತ್ಮವೃತ್ತಿವೋಲ್‌ ಪರಿಣಮಿಸಿತ್ತು (ಪಂಪಭಾ. ೨-೩೪); ಸೂತ್ರಕ್ಕೆ | | ವೃತ್ತಿಪರಿಕಳ್ಳನೆಯಂ ಮಾಳ್ಪ ಸಂಕಳ್ಪದಿಂ. .. ಶ್ರೀಮತ್ಕಳಚುರಿ ಚಕ್ರವರ್ತಿ ನೀಃಶಂಕ 
| 
| 


ತಾತ್ರರ್ಯಾರ್ಥಂ ಪ್ರವರ್ತಿಸುತ್ತಮಿರೆ ವೃತ್ತಿಯಂ ಬರೆದೆಂ (ಶಡುದ. ೬ ಪೀಠಿಕೆ, ವೃತ್ತಿ). [ಸಂ.] | ಮಲ್ಲ ಸಂಕಮದೇವರಸರ್ಗ್ಗೆ ಬಿನ್ನಪಂಗೆಯ್ದು (ಶಾಸಪ. ೫೩-೯೧: 1179). 

ವೃತ್ತಿಕಾರ (ನಾ). ಸೂತ್ರರೂಪದಲ್ಲಿರುವ ಮೂಲಗ್ರಂಥಕ್ಕೆ ಭಾಷ್ಕವನ್ನು a (ಸಂ. ವೃತ್ತಿಪರಿಕಲ್ಪನಾ] 
ಬರೆದವನು ; ಟೀಕಾಕಾರ ; ವ್ಯಾಖ್ಯಾನಕಾರ : ಈ ವೃತ್ತಿಕಾರಂ ಪೂರ್ವಾ | | ವೃತ್ತಿಪರಿಸಂಖ್ಯಾನ (ನಾ). [ಜೈನ] ಬಾಹ್ಮತಪಸ್ಸಿನ ಆರುಪ್ರಕಾರಗಳಲ್ಲಿ ಒಂದು ; 
ಚಾರ್ಯರ ಆಚಾರಾನುಸರಣಂ ರತ್ನತ್ರಯಕಾರಣಮಂದು ಮಂಗಳಾದಿಗಳಂ ಪೇಬ್ವಲ್ಲಿ | |. ಆಹಾರಕ್ಕೆ ಸಂಬಂಧಿಸಿದ ಮುನಿನಿಯಮಗಳಲ್ಲೊಂದು ; P ಕೆಲವು ನಿರ್ದಿಷ್ಟ 
(ತತ್ತಪ್ರ. ೩); ಕಾರಿಕಾಕಾರನೇ ಬೇರೆ ವೃತ್ತಿಕಾರನೇ ಬೇಗ ಎಂಬ ಅಭಿಪ್ರಾಯ ಬರುವಂತ | | ಮನೆ ಅಥವಾ ಬೀದಿಯಲ್ಲಿ ಆಹಾರ ದೊರೆತರೆ ಮಾತ್ರ ಸ್ವೀಕರಿಸುತ್ತೇನೆಂದು 
ಅಭಿನವಗುಪ್ತನು ತನ್ನ ವ್ಯಾಖ್ಯಾನದಲ್ಲಿ ಕೆಲವು ಕಡೆ ಬರೆದಿದ್ದಾನೆ (ಭಾರಮಿ. ೫೯) ನಿಯಮಮಾಡಿಕೊಂಡು ಹಾಗೆ ಸಿಕ್ಕಿದರೆ ಮಾತ್ರ ಸ್ವೀಕರಿಸುವುದು, ಇಲ್ಲದಿದ್ದರೆ 


(ಸಂ.1 ಷ್ಟ ಉಪವಾಸ ಇರುವುದು : ಇಂತಪ್ಪೆಡೆಯೊಳಿಂತೆಂಬವರ್‌ ನಿರಿಸಿದೊಡಲ್ಲದೆ ನಿಲ್ಲೆನೆಂಬ 
ವೃತ್ತಿಕಾಅ (ನಾ). ಕಸುಬುದಾರ ; ಉದ್ಮೋಗಸ್ಸ ; ಕೆಲಸಗಾರ : ಇಲ್ಲಿಯವೃತ್ತಿ | | ನಿಯಮಂ ಮೊದಲಾಗೆ ವೃತ್ತಿಪರಿಸಂಖ್ಕಾನನಾಮದ ಮೂಜನೆಯ ತಪದೊಳಂ . . . 
ಕಾಜರ್‌ ಕುಳಕರಣಿ ಸೋವಯ್ಯನುಂ ಉತ್ತವಯ್ಕನುಂ (ಸಾ. ೫೫. ೧೯-೬೭; 1015). ನೆರೆದು (ಆದಿ ೭-೩೦ ವ) ; ಆನಿನಿತು ಭೋಜ್ಯದಿಂ ಪೆಅತೇನುಮನುಣವೊಲ್ಲೆನೆಂದೆ 
(ವೃತ್ತಿ * - ಕಾಅ। ನೆಂದುಣ್ಣೆಡೆಯೊಳ್‌ ತಾನಟ್‌ದು ವೃತ್ತಿಪರಿಸಂಖ್ಕಾನ ತಪೋಯುಕ್ತನಾಗಿ ಸಂಯಮಿ 

ವೃತ್ತಿಕೆ (ನಾ). ೧. ಬಳೆ ; ಕಂಕಣ ; ವಲಯ : "“ವೃತ್ತಿಕೆಯೆನಲು ಬಳೆಯೆನಿಕ್ಕುಂ'' ನೆಗಬ್ಬಿ೦ (ಸುಕುಮು. ೪-೬). [ಸಂ.] 


(ಮಂಗರಾ. 6೪-೨೪). ೨. ಒಂದು ಬಗೆಯ ಸಸ ; ಶಂಖಪುಷ್ಟೀಗಿಡ : ""ವೃತ್ತಿಕೆಯೆನಲ್‌ «0 | ವೃತ್ತಿರಹಸ್ಯ (ನಾ). ""ವ್ಮಾಪಾರದ ಗುಟ್ಟು, ವೃತ್ತಿರಹಸ್ಕ'' (7೧4 ಕಾಂ! . 
ಕಟ್ಟಿವತ್ತಿ'' (ಮಂಗರಾ. ೪೩-೪೩). ಸಂ. ಮ್‌ 

ವೃತ್ತಿಕ್ಷೇತ್ರ (ನಾ). ಉದ್ಯೋಗದ ಸ್ಥಳ ; ಜೀವನೋಪಾಯದ ಭೂಮಿ : ಆ 
ರುಣದವರ್ಗೆ ವೃತ್ತಿಕ್ಷೇತ್ರಮಂ ತನ್ನ "ನಾರಿಯ ಕೆಇರಲ್ಹಾಲಿಯೆಲ್ಲವಂ ಮಾಜಲು 
(ವೀಶೈಪು ೩-೧೫-೧೯). [ಸಂ.1 

ವೃತ್ತಿಗ (ನಾ). ಎ ವೃತ್ತಿಕಾಅ : ಮತ್ತಾನುಂ ಬ್ರತಮೇಖೆಸಿ ವೃತ್ತಿಗರಂ ಕಿಡಿಸಲಾಗದು 


(ಸೌಇಇ. 0-1 ೧೧೭-೩೯ ; 1053). (ವೃತ್ತಿ * - ಗೃ) 


ಪತ್ರಿನ. ೮೫). 1ಸಂ.] 
ವೃತ್ತಿಲಾಭ (ನಾ). ೧. ಉದ್ಯೋಗವು ದೊರಕುವುದು. ೨. [ಜೈನ] ಎಂಟು 
ಬಗೆಯ ಕ್ರಿಯೆಗಳಲ್ಲಿ ಒಂದು ; ೫ ""ಮೊದಲನೆ ದಿನ ಉಪವಾಸವಿದ್ದು 
ಎರಡನೆಯ ದಿನ ಜಿನೇಶ್ವರನ ಸನ್ನಿಧಿಯಲ್ಲಿ ಪೂಜಾನಂತರ ಗುರುವು 
ಜನದೀಕ್ಲೆ ಕೊಟ್ಟ ಮೇಲೆ ಮನೆಗೆ ಹೋಗಿ ಮಾಡುವ ಪಾರಣೆ'' 
| ಓಚೈನಕೋ. 5೩೭) : ಮತ್ತಮವತಾರ ವೃತ್ತಿಲಾಭ [ಪಾಠಾಂ. ಲೋಭ) ಸ್ಥಾನಲಾಭ ಗಣಗ್ರಹಣ 


46 


ವೃತ್ತಿಲೋಪ 


ಪೂಜಾರಾಧ್ಯಪುಣ್ಮಯಜ್ಞದೃಢಚರ್ಯೋಪಯೋಗತ್ವಮೆಂಬೆಂಟುಂಬೆರಸು . . 
(ಆದಿಪು. ೧೫-೧೬ ವ). [ಸಂ.) 

ವೃತ್ತಿಲೋಪ (ನಾ). ಉದ್ಯೋಗದಲ್ಲಿಯ ಕೊರತೆ ; ಕಾರ್ಯದಲ್ಲಿಯ ಅರೆ 
ಕೊರೆ : ಅಡಗಿನ ಬಸನಿಗರ್ಗ್ಗಂ ಕಳ್ಗುಡಿವವರ್ಗ್ಗಂ ವೃತ್ತಿಲೋಪಮೆಂಬೀ ನುಡಿಯಂ 
ಕಡಗಣ್‌ ಗಣಿಸದೆ ಮೊದಲಿಂದಂ ಕಿಡಿಪುದದಂ ಸ್ಥಾನಗುರುಗಳುಂ ಪೂರ್ಬ್ಬಗರುಂ (ಸೌಇಇ. 

[ಸಂ.) 

ವೃತ್ತಿಲೋಹ (ನಾ). ಒಂದು ಬಗೆಯ ಲೋಹ; ಕಬ್ಬಿಣ (2): "ಖ್ಯಾತಂ ತಾಂ 
ವೃತ್ತಿಲೋಹಮೆನೆ ವೃತ್ತಕಮುಂ'' (ವಸ್ತುಕೋ. ೨೯-೮). |ಸಂ.) 

ವೃತ್ತಿವಂತ (ನಾ). ೧. ಉದ್ಯೋಗವನ್ನು ಹೊಂದಿದವನು ; ಕಸುಬುದಾರ. 
೨. ದಾನವಾಗಿ ಭೂಮಿಯನ್ನು ಪಡೆದವನು ; ಇನಾಂದಾರ; ಜಹಗೀರುದಾರ: 
ಹನ್ನೆರಡು ಗ್ರಾಮಗಳ ವೃತ್ತಿವಂತರಿಗೆ ಸಹನೆಯಾಗಲಿಲ್ಲ . , . ಹೇಗಾದರೂ ದಾಸರ 
ಮೇಲೆ ನಾಯಕನಿಗೆ ಕೋಪ ಬರುವಂತೆ ಮಾಡಬೇಕೆಂದು ವೃತ್ತಿವಂತರು ಹಂಚಿಕೆ ಮಾಡಿದರು 
(ಕಛವಿ. 6). (ಸಂ. ವೃತ್ತಿವತ್‌] 

ವೃತ್ತಿವಿಳಾಸತೆ (ನಾ). [ಕಾವ್ಯಮಾ] ಕೈಶಿಕಿ ಮುಂತಾದ, ಕಾವ್ಮನಾಟಕ 
ಗಳಲ್ಲಿಯ ವೃತ್ತಿಯ ಸೊಬಗು : ಜತಿವೆತ್ತೊಪ್ಪುವ ಮೃದುಪದಗತಿಯುಂ 
ರಸಮೊಸರ್ವ ಭಾವಮುಂ ವೃತ್ತಿವಿಳಾಸತೆಯುಂ ತಳ್ತಿರೆ ವಿಳಸತ್ಕೃತಿಯಂ ಪೋಲ್ತಬಳೆ 
ರಸಿಕರಂ ಮಚ್ಚಿಸಿದಳ್‌ (ರಾಜಶೇ. ೧೨-೯೬). [ಸಂ. ವೃತ್ತಿವಿಲಾಸತಾ] 

ವೃತ್ತಿವ್ಯಾಸ (ನ*). ವೃತ್ತಿಯ ವಿಸ್ತಾರ ; ವಿವರಣೆಯ ಹರಿಹು : ಪ್ರಾಸಚ್ಛಂದೋ 
ನ್ವಯವಿನ್ಮಾಸದಿನಂತಿಂತು ಶಬ್ದಮಿರ್ಕುಂ ವೃತ್ತಿವ್ಮಾಸಂ ತದ್ವ್ವಾಕುಲಮೆಂದಾ ಸೂತ್ರ 
ಕೃರ್ಧವೃತ್ತಿ ವರ್ತಿಸೆ ಪೇಲ್ಲ್‌೦ (ಶಮದ. ೬ ಪೀಠಿಕೆ). [ಸಂ.] 

ವೃತ್ತಿಶಿಕ್ಷಣ (ನಾ). ಉದ್ಯೋಗವನ್ನು ಕಲಿಸುವ ಶಿಕ್ಷಣ ; ಒಂದು ನಿರ್ದಿಷ್ಟ 
ಕಸುಬನ್ನು ಮಾಡಲು ತರಬೇತು ನೀಡುವ ವಿದ್ಯಾಭ್ಯಾಸ : ಇಂಗ್ಲೆಂಡು ಅನೇಕ 
ಶತಮಾನಗಳಿಂದಲೂ ಔದ್ಮೋಗಿಕರಾಷ್ಟ್ರ ವಾಗಿದ್ದರೂ ಅಲ್ಲಿನ ಶಾಲೆಗಳಲ್ಲಿ ವೃತ್ತಿಶಿಕ್ಷಣ 
ಏರಲಿಲ್ಲ (ಶಿಕ್ಷದ. ೧೯೪). [ಸಂ.) 

ಶಿಕ್ಷಣಶಾಲೆ (ನಾ): ಒಂದು ನಿರ್ದಿಷ್ಟ ಕಸುಬನ್ನು ಕಲಿಸುವ ಶಾಲೆ; 

pide ನಿರ್ದಿಷ್ಟ ಉದ್ಯೋಗವನ್ನು ಮಾಡಲು ತರಬೇತು ನೀಡುವ 
ವಿದ್ಯಾಕೇಂದ್ರ : ಭಾರತದಲ್ಲಿ ಇಂಗ್ಲೆಂಡು ತನ್ನ ಶಿಕ್ಷಣಪದ್ಧ ತಿಯನ್ನು ನಾಟಿಹಾಕಿದಾಗ 
ವೃತ್ತಿಶಿಕ್ಷಣಶಾಲೆಗಳು ಆಲ್ಲೊಂದು ಇಲ್ಲೊಂದು ಹೆಸರಿಗೆ ಆರಂಭವಾದುವು 
(ಶಿಕ್ಷದ. ೧೯೪). (ಸಂ. ವೃತ್ತಿಶಿಕ್ಷಣಶಾಲಾ) 

ವೃತ್ತ್ಯನುಪ್ರಾಸ (ನಾ). [ಛಂದ] ಅನುಪ್ರಾಸದಲ್ಲಿಯ ಒಂದು ಭೇದ; ಪದ್ಮದಲ್ಲಿ 
ಬಿಡಿವೃಂಜನಗಳು ಹಲವು ಸಲ ಆವೃತ್ತಿಗೊಳ್ಳುವುದು : ಒಂದಕ್ಕರ 
ಮಾದೊಡಮೆರಡಕ್ಕರಮಾದೊಡಂ ಪಲವುಂ ವೇಳೆಯೊಳ್‌ ಬಳಸಿ ಬರುತ್ತಿರೆಯದು 
ವೃತ್ತ ನುಪ್ರಾಸಮೆನಿಪುದು (ಅಪ್ರತಿ. ೩೦-೮) ; ಅನುಪ್ರಾಸದಲ್ಲಿ ಒಂದೋ ಎರಡೋ ಮೂರೋ 
ಅಕ್ಷರಗಳು ಮತ್ತ ಮತ್ತೆ ಬಂದರೆ "ವೃತ್ತ ನುಪ್ರಾಸ'ವೆಂದೂ.. . . ಹೆಸರು (ಕೈಪಿಡಿ. ೨೫೩). 

[ಸಂ.] 


- ಅಟ್‌ಪಿ 


IX-i, ೧೧೭-೩೮ ; 1055). 


ವೃತ್ರ (ನಾ). ೧. ಕತ್ತಲೆ ; ತಿಮಿರ. ೨. ಶತ್ರು ; ಅರಿ ; ಹಗೆ. ೩. ಮೋಡ ; | 


ಮೇಘ. ೪. ಇಂದ್ರನಿಂದ ಹತನಾದ ಒಬ್ಬ ರಾಕ್ಷಸನ ಹೆಸರು : "“ವೃತ್ರಂ 
ದಾನವನುಂ ರಿಪುವುಂ'' (ವಸ್ತುಕೋ. ೧೧೮-೫) ; ವೃತ್ರನ ಹತ್ಯೆಗೆ ಪೇಳ್ವೆಂ ಗೋತ್ರಾರಿ 
ನಿವೃತ್ತಿಯಧಿಕ ಕೈಲಾಸಾದಿಕ್ಷೇತ್ರ ಸುತೀರ್ಥಚಯಂಗಳ ಯಾತ್ರೆಯನೆಸಗೈ ಮಹೇಂದ್ರ 
ಪೋಪುದು ಪಾಪಂ (ಹಾಲಾಸ್ಕ. ೧-೨-೬೧) ; ಎಲ್ಲರೂ ಸೇರಿ ಅವನಿಗೆ "ವೃತ್ರ' ಎಂದು 
ಹೆಸರಿಟ್ಟರು (ನಡದಾ. ॥, ೧೪೦೫). ೫. ಶಬ್ದ. ೬. ಚಕ್ರ. ೭. ಒಂದು ಪರ್ವತದ 
ಹೆಸರು. ಆ. ಚರ್ಮ ; ತೊಗಲು. (ಸಂ.] 

ವೃತ್ರವೈರಿ (ನಾ). ವೃತ್ರನೆಂಬ ರಾಕ್ಷಸನ ಶತ್ರು ; ಇಂದ್ರ : ಅತ್ರಿಮಹಯಸಷಿ 
ಕಂಡನದನಾ ವೃತ್ರವೈರಿ ಕುಚೇಷ್ಟೆಯನು (ನಿಭಾಗ. ೪-೧೩-೪). [ಸಂ. ವೃತ್ರವೈರಿನ್‌] 


& 


5; 


10 


15 


20 


25 


0 


ವೃತ್ರಹ (ನಾ). ವೃತ್ರಾಸುರನನ್ನು ಕೊಂದವನು ; ಇಂದ್ರ : ಅಂತು ನೆಆ್‌ಯೆ |45 


ಜನ್ಮಾಭಿಷೇಕಮಂ ವೃತ್ರಹಂ ನಿರ್ವರ್ತಿಸಿ (ಶಾಂತಿಪು. ೧೦-೫೪ವ). 


(ಸಂ. ವೃತ್ರಹನ್‌] 


೮೦೦೧ 


ವೃದ್ಧ 


ವೃತ್ರಹಮಂತ್ರಿ (ನಾ). ಇಂದ್ರನ ಮಂತ್ರಿ ; ಬೃಹಸ್ಪತಿ : ಶೂರ್ಪಕವೈರಿ ಕಾಲುಗುರ್ಗೆ 

ವರ್ಪನೊ ವೃತ್ರಹಮಂತ್ರಿ ಜಾಣ್ಗೆ ಮೇಣ್‌ ವರ್ಪನೊ ಪೇಟ್‌ಂ (ಶಾಂತಿಪು. ೭-೧೧೮). 
(ಸಂ. ವೃತ್ರಹಮಂತ್ರಿನ್‌) 

ವೃಥ (ನಾ). ಉಪಯೋಗವಿಲ್ಲದುದು ;ವೃರ್ಥವಾದುದು ;ನಿಷ್ಫಲವಾದುದು : 
ಅತಿಥಿಯನು ಪೂಜಿಸದಡಿನಿತೂ ವೃಢವದಹುದೆಲೆ ಮಗನೆ ಶಕ್ತಿಯಲತಿ 
ಗಮಿಸದರ್ಚಿಸುವುದುಳ್ಳಂದದಲಿ ಬಂದವರ (ನಿಭಾಗ. ೯-೧೮-೫೮). 

[ಸಂ. ವೃಥಾ ./ ಔ ಸಂಸ್ಕ ತದಲ್ಲಿ ಇದೊಂದು ಅವ್ಯಯ) 

ವೃಥಾ (ಅ). ೧. ವೃರ್ಥವಾಗಿ ; ನಿಷ್ಫಲವಾಗಿ ; ಉಪಯೋಗವಿಲ್ಲದೆ : ಬಲಿಯ 
ಭೂಮಿ ಕರ್ಣನ ಕವಚ ಖಚರನ ಆಸ್ತಿ ಶಿಬಿಯ ಮಾಂಸ ವೃಥಾ ಹೋಯುತ್ತಲ್ಲಾ. . . 
ಕೂಡಲಸಂಗನ ಶರಣರನಜಬೌ್‌ಯದೆ ಕೀರ್ತಿ ವಾರ್ತೆಗೆ ಮಾಡಿದವನ ಧನವು ವೃಥಾ 
ಹೋಯಿತ್ತಲ್ಲಾ (ಬಸವ. ೨೨೪) ; ಇನಿತು ದಿವಸಂ ವೃಥಾ ಸವೆದನೆಲೆ ಶಿವ 
(ನಂಬರ. ೭-೧೩೧). ೨. ತಪ್ಪಾಗಿ ; ಅನ್ಮಾಯವಾಗಿ. [ಸಂ.] 


ವೃಥಾಕೃತ ಬ ನಿರರ್ಥಕವಾದುದು ; ನಿಷ್ಟಲವಾದುದು : ಈ ವೃಷ 
ಧ್ವಜನಿಂದು ಸಮರದೊಳ್ಳಾಯದೊಡೆ ಹಾ ವೃಥಾಕೃತಮಾಗಿ ಪೋಗುತಿರ್ದುದು ಜನ್ಮಂ 
(ಚೈಮಿಭಾ. ೪-೬೩). ಸಂ.) 


ವೃಥಾಭಿಯೋಗ (ನಾ). ವೃರ್ಥವಾದ ಅಪವಾದ ; ನಿರರ್ಥಕವಾದ ನಿಂದೆ : 
ಧಿಮ್ಮನೆ ನಿಂದು ಭುಗಿಲೆಂದನು ಕಿರೀಟಿ ವೃಥಾಭಿಯೋಗದ ಮನಕತಕೆ ಮಾರಾಂಕ 
ವಾಯ್ತೇ (ಕುವ್ಮಾಸ. ೩-೯). ([ಸಂ.) 
ವೃಥಾಯ (ಅ). ಇ ವೃಥಾ ೧ : ಹೊನ್ನು ಹೆಣ್ಣು ಮಣ್ಣೆಂಬ ಕರ್ಮದ ಬಲೆಯಲ್ಲಿ 
ಸಿಲುಕಿ ವೃಥಾಯ ಬಜುದೊಆ*ಹೋಹ ಕೆಡುಕಹಾರುವ ನಾನಲ್ಲ (ಬಸವ. ೭೧೫). 
(ಇ ಸಂ. ವೃಥಾ] 
ವೃಥಾಳಾಪ (ನಾ). ವೃರ್ಥವಾದ ಮಾತು ; ಉಪಯೋಗವಿಲ್ಲದ ಹರಟೆ: 
ವೃಥಾಳಾಪದಿಂದ ನಿಂದೆ (ಸಕವ. ಕ. ಗ. ೮೬-೧೬೯). (ಸಂ. ವೃಥಾಲಾಪ] 
ವೃಥೆ (ಗು). ೧. ವೃರ್ಥವಾದ; ನಿಷ್ಟೃಯೋಜಕವಾದ ; ಏನೂ ಉಪಯೋಗ 
ವಿಲ್ಲದ. ೨. ತಪ್ಪಾದ ; ಸುಳ್ಳಾದ ; ಸರಿಯಲ್ಲದ. (ನಾ). 
೩. ವೃರ್ಥವಾದುದು ; ಫಲವಿಲ್ಲದುದು ; ನಿಷ್ಟ್ರಯೋಜಕವಾದುದು : 
""ವೃಥೆ ಮೋಘಂ ವಂಧ್ಯಂ ಮುಧೆ'' (ವಸ್ತುಕೋ. ೧೧೨-೧೧). 
ವೃಥೆಯಾಗು - ವೃರ್ಥವಾಗು ; ನಿರರ್ಥಕವಾಗು ; ದಂಡವಾಗು : 
ಸಕಲಸಂಸಾರಸುಖಸರ್ವಸ್ವಮಂ ವೃಢೆಯಾಗದಂತನುಭವಿಸುತ್ತುಮಿರ್ದರ್‌ 
(ಸುಕುಮು. ೩-೨ ವ) ; ಅವಿಚಾರತೆಯಿಂ ನೀನಿಂತವಿವೇಕಂಗಿತ್ತೆಯೆನ್ನನದಟ್‌ಂ ಪೇಟ್‌ 
ಸಂಭವಿಸುಗುಮೆ ಸೌಖ್ಯವೆನಗೀ ಭವಮುಂ ವೃಥೆಯಾದುದೆನ್ನ ಕರ್ಮದ ಫಲದಿಂ 
(ನೇಮಿಪು. ೪-೪೧). (ಸಂ. ವೃಥಾ] 
ವೃಥೆಗಳೆ (ಕ್ರಿ). ವೃರ್ಥವಾಗಿಸು ; ನಿಷ್ಟ್ರಯೋಜಕಗೊಳಿಸು ; ಉಪಯೋಗ 
ವಿಲ್ಲದಂತೆ ಮಾಡು : ರೂಹಿಲ್ಲದೊಡಂ ಕೆಲಬರ ಸಹಾಯದಿಂ ಬಜ್‌ದೆ ತೊನೆದ 
ವಿಟಸಂದೋಹಮನೊಲಿಸುವರೆಂದೊಡೆ ರೂಹಂ ಪಡೆದೇಕೆ ಮರುಳೆ ನೀಂ ವೃಥೆಗಳೆವೈ 
(ಧರ್ಮಾಮೃ. ೩-೧೩೦). (ವೃಥೆ + ಕಳೆ] 
ವೃಥೋಕ್ತಿ (ನಾ). ವೃಥಾಳಾಪ ಮಗನಗರಾಜಧೈರ್ಯನಿಭರಾಜ 
ಮನಂ ಮೃಗರಾಜಸತ್ವನರ್ಥಿಗೆ ಭಯಮಿಲ್ಲ ಬಾಲಕ್ಕಗೆ ವೃಥೋಕ್ತಿಗಳಿಲ್ಲ ನೆಗಟ್ತಿಗಂ 
ಪೊಗಟ್ಟ್‌ ಗಮೆಣೆಯಿಲ್ಲ (ಶಾಂತಿಪು. ೮-೧೧೬). ಸಂ.] 
ವೃಥೋತ್ಸಾಹಿ (ನಾ). ವ್ಯರ್ಥವಾಗಿ ಉತ್ಸಾಹಗೊಂಡವನು ; ಕಾರಣವಿಲ್ಲದೆ 
ಉತ್ಸುಕನಾದವನು : ನಾರಣಕ್ರಮಿತಂ . . . ದಾಮೋದರಭಟ್ಟಂ ಮೊದಲಾದ 
ಛಾಂದಸರು ವೇದಜಡರು ಮಟ್ಟಿಯ ಮರುಳ್ಗಳು ವೃಥೋ(ಶಾಕಾಂ. ತ್ತೋ)ತ್ಸಾಹಿಗಳು 
. ನೆರೆದರಮನೆಗೆ ಬಂದು (ಬಸರ. ೧೦-೨೬). [ಸಂ. ವೃಥೋತ್ಸಾಹಿನ್‌) 
ವೃದ್ಧ (ಗು). ೧. ಹೆಚ್ಚಾದ ; ವೃದ್ಧಿಯಾದ ; ವರ್ಧಿಸಿದ. ೨. ಪೂರ್ಣವಾಗಿ 
ಬೆಳೆದ ; ಪ್ರೌಢವಾದ. ೩. ವಯಸ್ಸಾದ ; ಮುಪ್ಪಾದ ; ಹಿರಿಯ. 
೪. ಹಳೆಯದಾದ ; ಹಿಂದಿನ ; ಪ್ರಾಚೀನವಾದ. ೫. ಮುಂದುವರಿದ ; 


ವೃದ್ದ ಕಂಚುಕಿ ೮೦೦೨ ವೃದ್ಧಿ 
೪" ವಾ 


ಏಳಿಗೆಹೊಂದಿದ ; ಅಭಿವೃದ್ಧಿಯನ್ನು ಪಡೆದ. ೬. ರಾಶಿಯಾದ ;ಗುಡ್ಡೆಯಾದ. | | ವೃದ್ಧಸೇವೆ (ನಾ). ೧. ಹಿರಿಯರ ಸೇವೆ. ೨. ವಿದ್ವಾಂಸರಿಗೆ ತೋರಿಸುವ 
೭. ಪಾಂಡಿತ್ಮವನ್ನು ಪಡೆದ ; ಪ್ರಾಜ್ಞನಾದ. (ನಾ).೮. ವಯಸ್ಸಾದ ವ್ಯಕ್ತಿ | ಗೌರವ ; ಪಂಡಿತರಿಗೆ ತೋರಿಸುವ ಮನ್ನಣೆ, - ಮರ್ಯಾದೆ : ಪರಮಾಗಮ 


ವ? 


ಮುದುಕ : ಈಗಳಿಂತು ಪೊಗಿರಿಸಲಾಗಳಂತೆ ಬಂದು ಮುಂದಿರ್ದಪನೀ ವೃದ್ಧಂ | ಭಾವನೆ ವೃದ್ಧಸೇವೆ... ಎಂಬಿವನಾಗಳುಮೊಂದೆ ಕೀಲೆ ದಲ್‌ ಜಂತ್ರದ ಪಾಪೆಯಂತೊಡ 
ಕಿಜುಕುಳನಲ್ಲ ಕಾರಣಿಕನಾಗಲೆವೇಳ್ಳುಮೆಂದು ನೋಡುತ್ತಿರೆ (ನಂಬರ. ೬:೬೦) ; : | ನೊಡರ್ಚುವನಿಂದ್ರನುಮಾ ಪ್ರತೀಂದ್ರನುಂ (ಶಾಂತಿಪು ೭-೧೧೭. (ಸಂ. ವೃದ್ಧಸೇವಾ) 


ಸೀತಾರಾಮಲಕ್ಷ್ಮಣರ್‌ ವೃದ್ಧನಂ ಪರ್ಯಂಕಕೆತ್ತಿ ಸಂತೈಸುತಿರೆ (ಶ್ರೀರಾಮಾ. ೯೧-೩೫೬). |5 | ವೃದ್ಧಾಚಾರ (ನಾ). ಹಿಂದಿನಿಂದ ನಡೆದುಬಂದ ಆಚಾರ, - ನಡವಳಿಕೆ ; 


೯. ಪೂಜ್ಮನಾದವನು ; ಗೌರವಾರ್ಹನಾದವನು. ೧೦. ವಿದ್ಧಾಂಸ ; ಪಂಡಿತ: ಪೂರ್ವದ ಸಂಪ್ರದಾಯ : ಬ್ರಹ್ಮಚಾರಿಯ ಸೂತಕಾದಿ ಹೊಲೆಗಳಿಲ್ಲ 
ಪೇಟ ೊಡಂತಾ ಪ್ರತಿಭಾನಂ ಶಕ್ತಿಲೋಕಾಗಮ ಸಕಲಕಲಾವೇದನಂ ವಿದ್ಯೆ ಶಾಸ್ತಾನ್ವಿತನಪ್ಪಂ- ವೆಂಬುದು. ಮೊದಲಾದಾಚಾರಭೇದಮಿರ್ಪುದಆ್‌”೦ ದೇಶಾಚಾರ . . -ವೃದ್ಧಾಚಾರ 


ವೃದ್ಧನಾಲಸ್ಮಮನುಟಿದೆಸಪುದ್ಕೋಗಮಭ್ಯಾಸಕರ್ಮಂ ಕಾವ್ಕಾಮ ೪೨೪). ೧೧. ಯೋಗಿ; ಗಣಾಚಾರ ಸಂಪ್ರದಾಯವೆಂಬುದು ಮೊದಲಾದವುಗಳಂ ತಿಳಿದು (ವಿವೇಕ. ೧೮೬). (ಸಂ.] 
ತಪಸ್ವಿ. ೧೨. ವಂಶಕ್ರಮದಲ್ಲಿ ಅನುಗತವಾಗಿ ಬಂದವನು ; ಸಂತತಿ | ವೃದ್ವಾನುಕ್ರಮ (ನಾ). ಹಿಂದಿನ ನಡವಳಿಕೆ ; ಪೂರ್ವದ ಸಂಪ್ರದಾಯ: 
ಯವನು. ೧೩. ಒಂದು ಬಗೆಯ ಸುವಾಸನಾಧೂಪ ; ಸಾಂಬ್ರಾಣಿ ; 16} ತದಾಶ್ರಮದ ಗುರುಗಳ ಸಮಾಪಕ್ಕೆ ಬಂದವರ್ಗೆ ವೃದ್ಧಾನುಕ್ರಮದಿಂ ಪೊಡೆವಟ್ಟು 


ಶಿಲಾಪುಷ್ಟ : ""ಕಾಲಾನುಸಾರ್ಯಂ, ವೃದ್ದಂ, ಅಶ್ಮಪುಷ್ಪಂ. ಶೀತಶಿವಂ, ಶೈಲೇಯಂ . ಬೆಸಸಿಮೆನೆ (ಪಂಚತಂ. ೧೨೦-೧೨). (ಸಂ. 


- ೫ ಕಲ್ಲುಹುವ್ವಿನ ಪೆಸರು, ಶಿಲಾಪುಪ್ಪ'' (ಸಿದ್ಧಾಂತಿ. ೧೪೦). [ಸಂ.] | ವೃದ್ಧಾಪ್ಯ (ನಾ). ವಯಸ್ಸಾದ ಸ್ಥಿತಿ ; ಮುದಿತನ ; ಮುಪ್ಪು : ಪಿತನಿಂದೆ ಬಾಲ್ಕ 
ವೃದ್ಧಕಂಚುಕಿ (ನಾ). ಮುದುಕನಾದ ಅಂತಃಪುರದ ರಕ್ಷಕ : ಮಹೀಪತಿನಿವೇದನ | | ದೊಳ್ತತಿಯಿಂದೆ ಪ್ರಾಯದೊಳ್ಳುತನಿಂದೆ ವೃದ್ಧಾಪ್ಯದೊಳ್ಳುಲಸ್ತ್ರೀ ಸುರಕ್ಷಿತೆಯಾಗದಿ 
I 
i 


ಸಂಭ್ರಮಗಮನಸ್ಪಲಿತವೃದ್ದಕಂಚುಕಿನಿಕರಮುಂ (ಆದಿಪು. ೪-೩೫ ವ) ; ಉಪಾತ್ತೋದಾತ್ತ 
ವಿಸ್ತಾರಕೀಚಕವೇತ್ರಂ ಭರತಾವನೀಪತಿಮಹೀಸ್ತೀರಕ್ಷಕಂ ವೃದ್ಧಕಂಚುಕಿ ಮರ್ಯಾದೆ 
ಯೊಳರ್ದನೆಂದು ಮಹಿಪಂ ಹೈಮಾದ್ರಿಯಗ ನೋಡಿದಂ (ಶಾಂತಿಪು. ೧೧-೬೦). | 

(ಸಂ. ವೃದ್ದಕಂಚುಕಿನ್‌) | 


ರ್ದೊಡವಳಿಂದೆ ನಿಜವಂಶಕುಪಹತಿ ಬಂದೊಡಲ್ಲದಿರದು (ಜೈಮಿಭಾ. ೫-೫೨). 
( ಆ ಸಂ. ವೃದ್ಧ./ ಮಠಾ. ವೃದ್ದಾಪ್ಯ] 
ವೃದ್ಧಾಶ್ರಮ (ನಾ). ೧. ಮನುಷ್ಯನ ಕಡೆಯ ಅವಸ್ಥೆ . ೨. (ಪೋಷಕರಿಲ್ಲದ) 
ಮುದುಕರಿಗೆ ಆಶ್ರಯ ನೀಡುವ ಸ್ಥಳ ; ವೃದ್ಧರನ್ನು ಪೋಷಿಸುವ ಸಂಸ್ಥೆ : 


15 


ವೃದ್ಧಕದಂಬ (ನಾ). ಹಿರಿಯರ ಸಮೂಹ ; ಮುದುಕರ ಗುಂಪು : ಹೃದಯ ವಾರಸುದಾರರಿಲ್ಲದ ಆ ಮುದುಕರನ್ನು ಯಾರೋ ವೃದ್ಧಾಶ್ರಮಕ್ಕೆ ಸೇರಿಸಿದ್ದಾರೆ (ರೂಢಿ). 
ಪ್ರಮೋದಮದಿರಾಮದದಿಂ ಮೆಯ್ಮಜ'ದು ಮೇಲುದಂ ಮಅ"ದಿರ್ದಾಡಿದುದು ಪಜ' [ಸಂ.) 
ಮಾಣ್ದೊಡಂ ಮಾಣದೆ ಮೆಚ್ಚಿದ ತೆಅದಿನಾಪ್ತವೃದ್ಧ ಕದಂಬಂ (ಪುಷ್ಪವು. ೪-೩೬). [ಸಂ.) |20| ವೃದ್ಧಿ (ನಾ). ೧. ಬೆಳೆಯುವುದು ; ವರ್ಧನ ; ವಿಕಾಸ : ಆಕೆಗಳ ಪೀವರತುಂಗ 
ವೃದ್ಧಕ್ಷತ್ರ (ನಾ). ೧. ಮುದುಕನಾದ ಅರಸುಕುಲದವನು ; ಹಿರಿಯನಾದ ನಿತಂಬಬಿಂಬದೊಂದಗಲದ ವೃದ್ಧಿ ಪೆರ್ಚೆ ನೆಲೆವೆರ್ಚಿದುದೀ ಕೊಳಂ (ಶಾಂತಿಷ. ೮-೨೮). 
ಕ್ಷತ್ರಿಯ. ೨. ಮಹಾಭಾರತದ ಜಯದ್ರಥನ ತಂದೆ ; ಸಿಂಧುದೇಶದ ೨. (ಅಮಾವಾಸ್ಕೆಯಿಂದ ಹುಣ್ಣಿಮೆಯವರೆಗೆ) ಚಂದ್ರನು ವರ್ಧಿಸುವಿಕೆ, - 
ರಾಜ : ತುಡುಕಿ ಖಂಡವ ಕಚ್ಚಿ ನಭದಲಿ ಗಿಡಿಗ ಹಾಯ್ವಂದದಲಿ ತಲೆಯನು ಹಿಡಿದು ಕಳೆಯೇರುವಿಕೆ : ವೃದ್ಧಿಕ್ಷಯಂಗಳು ಚಂದ್ರಮಗಾದತ್ತು ಆದತ್ತೆ ಬಡತಾರೆಗಳಿಗೆ 
ಹಾಯ್ದುದು ಬಾಣ ವೃದ್ಧಕ್ಷತ್ರನಿದ್ದೆಡೆಗೆ (ಕುವ್ಮಾದ್ರೋ. ೧೪-೪೩). (ಸಂ.] (ಇಂಚಾಪ. ೬೯-೩೪). ೩, ಹೆಚ್ಚುವುದು ; ಆಧಿಕ್ಕ. ೪. ಧನದ ಹೆಚ್ಚಳ | 
ವೃದ್ಧತೆ (ನಾ). ವಯಸ್ಸಾದ ಸ್ಥಿತಿ ; ಮುಪ್ಪು ; ಮುದಿತನ : ಪದ್ಧತಿಯೆಂದು |2| ಐಶ್ವರ್ಯದ ಆಧಿಕ್ಕ ; ಸಂಪತ್ಸಮೃದ್ಧಿ. ೫. ಉನ್ನತಿ ; ಏಳಿಗೆ ; ಅಭಿವೃದ್ಧಿ : 
ಕಯ್ಕೊಳಗಾಂತ ಬೆತ್ತ ವೃದ್ಧತೆಯೊಳಗೆ ತಪ್ಪಿಸಿತು ವಿಪತ್ತ (ಶಾಕುಂತ. ೬೧ ಅಡಿಟಿ). ಎನ್ನ ವಾಮಕ್ಷೇಮ ನಿಮ್ಮದಯ್ಕಾ ಎನ್ನ ಹಾನಿವೃದ್ಧಿ ನಿಮ್ಮದಯ್ಕಾ ಎನ್ನ ಮಾನಾಪಮಾನ 
(ಸಂ. ವೃದ್ದತಾ] ನಿಮ್ಮದಯ್ಕಾ (ಬಸವ. ೬೦) ; ಸಮಸಮಾನ ಭಾವ ಬುದ್ದಿ ಸಮಸಮಾನ ಶುದ್ಧಿಯು ಇದೇ 
ವೃದ್ಧತ್ವ (ನಾ). ವ ವೃದ್ಧತೆ ; ""ಸ್ಥಾವಿರಂ, ವೃದ್ಧತ್ವಂ - ೨ ಐವತ್ತು ವರುಷಗಳಿಗೆ ಯದ್ದಿ ಇದೇ ವೃದ್ಧಿ ಇದೇ ಸ್ವತಂತ್ರಸಿದ್ದಿಯು (ಅರಳು. ೨೯೯-೪). ೬. ಧನ ; ಸಂಪತ್ತು ; 
ಮಿಂಚಿದ ವಯಸ್ಸು, ಮುದಿತನ, ಮುಪ್ಪು'' (ಸಿದ್ಧಾಂತಿ. ೧೭೯). (ಸಂ.] ಐಶ್ವರ್ಯ. ೩. ಗುಂಪು ; ಸಮೂಹ ;ನೆರವಿ. ಆ. ಸಾಲವಾಗಿ ಪಡೆದ ಅಥವಾ 
ವೃದ್ಧಧ್ವನಿ (ನಾ). ಮುದುಕನ (ನಡುಗುವ) ಧ್ವನಿ : ಕೋಲನೂಚುತೆ ಕೆಮ್ಮಿ |9| ಕೊಟ್ಟ ಹಣಕ್ಕೆ ಪ್ರತಿಫಲವಾಗಿ ಕೊಡುವ ಅಥವಾ ಪಡೆಯುವ ಹಣ ; ಬಡ್ಡಿ : 
ಕುಮ್ಮುತ್ತೆ ಸಾಲ್ಲೊಂಡಿರ್ದ ತುಪ್ಪದ ಕೊಡಂಗಳೊಳ್‌ ನಾಲ್ಕೆರಡನೆಡಹಿ ನಮಃಶಿವಾಯ | ದೇವರ ನಂದಾದೀವಿಗೆಗೆ ಮಾಕಯ್ಕಂ ಕೊಟ್ಟ ಗದ್ಮಾಣ ೧೫... ಅನ್ತು ೩೦ ಗದ್ಯಾಣ 


ಯೆಂಬ ವೃದ್ಧಧ್ವನಿ ಪುಟ್ಟೆ (ಸಂಬಿರ. ೬-೪೧). [ಸಂ.) | ಮುಂ ಇರ್ಪ್ಪಣ ವೃದ್ಧಿಯನು ಕೊಡುವರ್‌ (ಮೈಅರಿ. ೧೯೨೯,೫೫-೪೩ ; 1067) ; ಗಗ್ಗರ 


ವೃದ್ಧರಾಜ್ಯ (ನಾ). ಅಭಿವೃದ್ಧಿಯನ್ನು ಹೊಂದಿದ ದೇಶ ; ಸಮೃದ್ಧಿಯನ್ನು ಬರ್ಮ್ಮಣ್ಣಂ ಪುಜ್ಪಕ್ಕೆ ಕೊಟ್ಟ ಗದ್ಮಾಣ ೧ ಈ ಪೊನ್ನ ವೃದ್ಧಿಯೊಳಂ ಕೆಯ್ಯ ಗುತ್ತಗೆಯೊಳಂ 
ಪಡೆದ ನಾಡು : ಪೊಡರದೆ ಕಪ್ಪಮಾವ ಪರಮಂಡಳಿಕರ್‌ ... ಚಾಗಮೆಡಲೋಡು | ಗಂಧಧೂಪ ನಿವೇದ್ಧ ನಂದದೀವಿಗೆಗಂ ಆಟ್‌ ಸುವ ಮಾಣಿಯ ಜೀವಿತಕ್ಕಂ ಕುಡುವುದು 
ವಿನಂ ಪೊರೆದೊಳ್ಳಿಗಲ ಯೊಳ್‌ ತೊಡರ್ದಿರೆ  ವೃದ್ದರಾಜ್ಯಮುಮದೇನೆಸೆದತ್ತೊ 135 (ಕಣ. ॥|.೯-೨೭; 1075) ; ಶ್ರೀಮಾರ್ಕ್ಶಣ್ಣೇಶ್ವರದೇವರ ಶ್ರೀಪಾದಸನ್ನಿಧಾನದಲು ಶಿವಾನನ್ಹ 
ನಭಶ್ಚರೇಂದ್ರನಾ (ಆದಿಪು. ೨-೨೪). ([ಸಂ.) ಯೋಗಿ ನಿವೇದ್ಮಶಾಲೆಯಂ ಮಾಡಿ . . . ಬಿದಿರ ಗದ್ದೆಯ ಮೇಲಿಕ್ಕಿದ ಪಾಣ್ಹ  ಗದ್ಮಾಣಂ 
ವೃದ್ಧಶ್ರವ (ನಾ). ಸ್ಪರ್ಗಾಧಿಪತಿ ; ದೇವೇಂದ್ರ ; ಇಂದ್ರ : ""ಪುರುಹೂತಂ ಮುವತ್ತುಮನಾ ಪೊನ್ನ ವೃದ್ಧಿಯುಮಂ ಅಗ್ರಕ್ಕೆನ್ಡು ಶಾಸನಮಾಗೆಮಾಡಿಸಿದ ಧರ್ಮ 
ಮಘವಂ ದಿವಸ್ಪತಿ . . . ಜಿಷ್ಣು ವೃದ್ದಶ್ರವಂ ಹಗಿವಾಹಂ . . . ಪಾಕನಮುಚಿ (ಹೌ. ೪11, ೩೮-೧೭ ;1140). ೯. ಲಾಭ ;ಗಳಿಕೆ. ೧೦. ಮಗುವಿನ ಜನನದಿಂದ 
ಜಂಭದ್ವಿಪ್ಟೆಂ'' (ವಸ್ತುಕೋ. ೬-೩೬) ; ಸಲೆ ನಿರ್ಜರಾಧೀಶ ವೃದ್ಧಶ್ರವಂಗೆಯೊಪ್ಪಲು ಮನೆಯವರಿಗೆ ಮತ್ತು ದಾಯಾದಿಗಳಿಗೆ ಉಂಟಾಗುವ ಅಶುದ್ದಿ, -ಪುರುಡು ; 
ಜೀವನಾಗಿ ಚಿತ್ರಶಿಖಂಡಿಜಂ ಮಂತ್ರಿತಿಲಕಂ ಗಡಾ . . . ಅರಸಂಗೆ ಪತಿಮೋಹಿಯೆನಿಪ |4| ಜಾತಸೂತಕ : ಗೋಭಿಲಸ್ಕೃತಿ ... ಉಪವೀತಪ್ರಕರಣ, ವೃದ್ಧಿ, ಶ್ರಾದ್ಧ, ಉಪಾ 


ಮಂತ್ರೀಶನೆಸೆದಂ (ಭಾವಚಂ. ೨-೧೯). (ಸಂ. ವೃದ್ಧಶ್ರವಸ್‌] ಕರ್ಮ ಮುಂತಾದ ವಿಚಾರಗಳಿವೆ (ಭಾರದ.೬೬). ೧೧. ಒಂದು ಬಗೆಯ ಔಷಧೀಸಸ್ಕ : 
ವೃದ್ಧಸೇವಿತ್ವ (ನಾ). ೧. ಮುದುಕರನ್ನು ಸೇವಿಸುವಿಕೆ ; ಹಿರಿಯರನ್ನು ""ಜನೇಷ್ಟಃ - ಬಜೆ, ವೃದ್ಧಿ, ಜತುಕೆ'' (ಒಷಧಿ. ೬೦). ೧೨. ಒಂದು ಬಗೆಯ ಗಂಧ 
ಉಪಚರಿಸುವಿಕೆ. ೨. ವಿದ್ವಾಂಸರನ್ನು ಗೌರವಿಸುವಿಕೆ ; ಪಂಡಿತರಿಗೆ ಮನ್ನಣೆ ದ್ರವ್ಯ.೧೩. [ಜ್ಕೋತಿ] ಪಂಚಾಂಗಗಳಲ್ಲಿ ಒಂದಾದ ಯೋಗದ ಇಪ್ಪತ್ತೇಳು 
ನೀಡುವಿಕೆ : ಸಕಲಮಹೀಚರಖೇಚರನಿಕಾಯಸೇವೃತೆಗೆ ವೃದ್ಧಸೇವಿತ್ವಮೆ ಯೋಜಕ ಬಗೆಗಳಲ್ಲಿ ಒಂದು : ವಿಷ್ಕಂಭ ಪ್ರೀತಿ ಆಯುಷ್ಮಾನ್‌ . . . ಗಂಡ,ವೃದ್ಧಿ ಧ್ರುವ... 


ಮಾದುದನಿತು ವಿದ್ಯಾಪ್ರಕಾಶನಕ್ಕಾತನಂತು ನೋಂತರುಮೊಳರೇ (ಶಾಂತಿಪು.೨-೩೯). |45| ಐಂದ್ರ ವೈಧೃತಿಗಳೆಂಬ ಇಪ್ಪತ್ತೇಳುಯೋಗಂಗಳುಂ (ಎವೇಕ. ೨೬೨). ೧೪. [ವ್ಮಾಕ] ಇ 
[ಸಂ.] ವೃದ್ಧಿಸಂಧಿ. ೧, ೧೪ : ಅವರ್ಣವಾದಕ್ಕೆಡೆಯಾಗದೊಳ್ಳಿಂದವರ್ಣಿಕಾಮರ್‌ 


ವೃದ್ಧಿಂಗತ 
ಲು 


ಗುಣವೃದ್ಧಿಧಾಮರ್‌ ದಿವಾಕರ್‌ ವ್ಯಾಕೃತಿನಾಮಿಗಳ್‌ ವೋಲ್‌ ದಿವಕ್ಕೆ ಪನ್ನಿರ್ವರೆ ಮುಖ್ಯ | 
ರಾದರ್‌ (ಶಮದ. ೯ ವೃತ್ತಿ). (ಸಂ.) 

ವೃದ್ಧಿಂಗತ (ನಾ). ೧. ಅಭಿವೃದ್ಧಿ ; ಏಳಿಗೆ : ಭಾರತೀಯನಾರಿಯರು . . . ಆತ್ಮ 
ಗೌರವದ ವ್ಯಕ್ತಿತ್ವವನ್ನು ವೃದ್ಧಿಂಗತಗೊಳಿಸುತ್ತ ವಿಹರಿಸಲೆಂದೂ ನಾವು ಸದೈವ 
ಹಾರೈಸುವೆವು (ಪ್ರಬಂಧ. ೯೩). ೨. ಹೆಚ್ಚಳ ; ಆಧಿಕ್ಕ. ls 

ವೃದ್ಧಿಂಗತವಾಗು ಎ. ೧. ವೃದ್ಧಿಯಾಗು ; ಹಬ್ಬು ; ಹರಡು : ಆ ಜಗದೀಶನ 

ಕೃಪೆಯಿಂದ ನಮ್ಮ ಪಂತರ ಆಯುರಾರೋಗ್ಯಗಳೂ, ಸುಕೀರ್ತಿಯೂ ವೃದ್ಧಿಂಗತವಾಗಲಿ 
ಎಂದು ನುಡಿದನು (ಅಂಬಿಕೆ. ೧೮೭). ೨. ಅಭಿವೃದ್ಧಿಯನ್ನು ಹೊಂದು ; ಏಳಿಗೆ 
ಯನ್ನು ಪಡೆ ; ಪ್ರವರ್ಧಮಾನಕ್ಕೆ ಬರು : ಈ ನೆರೆನಾಡುಗಳೊಳಗಿನ ನವೀನಸ್ನೇಹದ | | 
ಅಧ್ಯಾಯವು ವೃದ್ಧಿಂಗತವಾಗುತ್ತಿರಬೇಕು ಎಂಬ ಸದಪೇಕ್ಷೆಯಿಂದ ನಾನು ಈ ಆಮಂತ್ರಣ 10| 
ವನ್ನು ಸ್ವೀಕರಿಸಿರುವೆನು (ಪ್ರಬಂಧ. ೭). [ಆ ಸಂ. ವೃದ್ಧಿ) | 

ವೃದ್ಧಿಜೀವನ (ನಾ). ೧. ಹಣವನ್ನು ಸಾಲ ಕೊಟ್ಟು ಬಂದ ಬಡ್ಡಿಯಿಂದ | 
ಉಪಜೀವನ ನಡೆಸುವ ವೃತ್ತಿ ; ಬಡ್ಡಿವ್ಯವಹಾರದಿಂದ ಜೀವನ ನಡೆಸುವಿಕೆ: | ! 
ಗೋರಕ್ಷಣವು , ಕೃಷಿಯು, ವೃದ್ಧಿ ಜೀವನವು ಮೊದಲಾದ ಸದ್ದರ್ಮವನ್ನು ತಪ್ಪದೆ ಆಚರ | | 
ಸುವ ವೈಶ್ಯನು (ಕೃವಾಸ. ೨೧). ೨. ಬಡ್ಡಿ ವ್ಯವಹಾರದಿಂದ ಜೀವನ ನಡೆಸುವವನು ; |15 | 
ಕುಸೀದಕ : "“ಕುಸೀದ:, ವೃದ್ಧಿಜೀವನಂ - ಈ ೨ ಬಡ್ಡಿಯಿಂದ ಬಾಟ್ಟವಂ”' | 
(ಹಲಾಯು. ೯೪-೪೧೮). [ಸಂ.] 

ವೃದ್ಧಿ ಜೀವಿಕೆ (ನಾ). ೧. ಇ ವೃದ್ಧಿ ಜೀವನ ೧. ೨. ಸಾಲವಾಗಿ ಕೊಟ್ಟ ಹಣದ 
ಮೇಲಿನ ಬಡ್ಡಿ : ""ಅರ್ಥಪ್ರಯೋಗ,, ಕುಸೀದಂ, ವೃದ್ಧಿ ಜೀವಿಕಾ -- ೩ ಬಡ್ಡಿಯ 
ಹೆಸರುಗಳು, ಹಣದ ಬಡ್ಡಿ, ತಲವಾಸಿ'' (ಸಿದ್ಧಾಂತಿ. ೨೭೪). [ಸಂ. ವೃದ್ಧಿ ಜೀವಿಕಾ) 20 

ವೃದ್ಧಿಪಡಿಸು (ಕ್ರಿ). ಹೆಚ್ಚಿಸು ; ಬೆಳೆಸು ; ಅಧಿಕಗೊಳಿಸು : ಸಂಪತ್ತು ಹೆಚ್ಚಿದಂತೆ 
ಅದನ್ನು ವೃದ್ಧಿಪಡಿಸುವ ಆಶೆ ಮತ್ತೆ ಇನ್ನಷ್ಟು ಹೆಚ್ಚುವುದು (ರಾಜಮ ೫). 

[ವೃದ್ಧಿ 4 ಪಡಿಸು] 

ವೃದ್ಧಿಸಂಧಿ (ನಾ). [ವ್ಮಾಕ] ನಾಲ್ಕು ಬಗೆಯ ಸಂಸ್ಕೃತ ಸ್ವರಸಂಧಿಗಳಲ್ಲಿ 
ಒಂದು: ಅ ಆಕಾರಗಳಲ್ಲಿ ಒಂದರ ಮುಂದೆ, ಏಕಾರವಾಗಲಿ ಐಕಾರವಾಗಲಿ ಬಂದರೆ |25 
ಐಕಾರವೂ, ಓಕಾರವಾಗಲಿ ಔಕಾರವಾಗಲಿ ಬಂದರೆ ಔಕಾರವೂ ಎರಡಕ್ಕೂ ಆದೇಶವಾಗಿ 
ಬರುತ್ತವೆ. ಇದಕ್ಕೆ ವೃದ್ಧಿ ಸಂಧಿಯೆಂದು ಹೆಸರು (ಮಧ್ಮಮ. ೧೭೧). [ಸಂ.1 

ವೃದ್ಧಿಸು (ಕ್ರಿ). ೧. ಬೆಳೆ ; ಹೆಚ್ಚಾಗು ; ಅಧಿಕಗೊಳ್ಳು : ಅವನ ಪರಿಶ್ರಮದಿಂದ 
ಅವನ ಸಂಪತ್ತು ವೃದ್ಧಿಸಿತು (ರೂಢಿ). ೨. ಬೆಳೆಯುವಂತೆ ಮಾಡು ; ಹೆಚ್ಚಿಸು ; 
ಅಧಿಕಗೊಳಿಸು : ಈ ಪ್ರಸಂಗ ಅವಳ ಕೋಪವನ್ನು ಇಳಿಸುವುದಿರಲಿ, ವೃದ್ಧಿಸಿತು ಜೆ 
(ಕುಸುಸು. ೧೭). (ವೃದ್ಧಿ + - ಇಸ್ಬು] 

ವೃದ್ಧೆ (ನಾ). ವಯಸ್ಸಾದವಳು ; ಮುದುಕಿ : ಕ್ರಮದಿಂ ಪನ್ನೆರಡಾಗೆ ಬಾಲಿಕೆ... 
ವೃದ್ಧೆಯಾಕ್ರಮಿಸಲ್‌ ಪಂಚದಶಾಬ್ದಸಂಖ್ಯೆ (ಮನ್ಮಎ. ೭-೨) : ನೋಡುತಿರೆ ನೆರೆದ ಜನರಾ 
ವಿರೂಪದ ವೃದ್ಧೆ . . . ಮಡಿಲಿಂದೊಂದು ಮುಕುರಮಂ ಪೊರದೆಗೆದು ನೀಡಿದಳ್‌ | 
(ಶ್ರೀರಾಮಾ. ೨೧-೫೫೬). [ಸಂ. ವೃದ್ಧಾ). 

ವೃದ್ಧೋಕ್ನ (ನಾ). ಮುದಿಯಾದ ಎತ್ತು ; ವಯಸ್ಸಾದ ವೃಷಭ : ಮುಂದೆ ನಿಂದ | 
ಚತುರಂಗಬಲಂಬೆರಸಬಲಾಬಾಲವೃದ್ಧವೃದ್ದೋಕ್ಸಶಕಟಿ ಸಂಕಟಮಪ್ಪ ಕಟಿಕಮಂ ಮೆಲ್ಲ | 
ಮೆಲ್ಲನೊಡಗೊಂಡು ಬರ್ಪಂತು . . . ಅಪ್ಪಯಿಸಿ (ಆದಿಪು. ೪-೯೧ ವ). [ಸಂ.] | 

ವೃದ್ಧ್ಯಯ (ನಾ). ಸಮುದ್ರದ ದಡದಲ್ಲಿರುವ ನೀರು, -- ದಂಡೆಯಲ್ಲಿರುವ | 
ಜಲ : “ತಟದಲ್ಲಿರ್ಪ ನೀರು ವೃದ್ಹ್ಯಂಬು ವೇಳೆಯೆನಿಕ್ಕು'' (ಮಂಗಲಾ. ೧೨೦-೩). 

(ಸಂ. 

ವೃದ್ಧ್ಯಾಜೀವ (ನಾ). = ವೃದ್ಧಿಜೀವನ ೨ : “ದ್ವೈಗುಣಿಕು ವಾರ್ಧುಷಿಕ;, | 
ವೃದ್ಧಾ ಜೀವು ಕುಸೀದಕಃ - ಈ ೪ ಬಡ್ಡಿಗುಡುವವಂಗ'' (ಹಲಾಯ ೯೩-೪೧೭). [ಸಂ.] |: 

ವೃದ್ಧ್ಯಾಜೀವಿ (ನಾ). ಎ ವೃದ್ಧಿಜೀವನ ೨ : ""ಕುಸೀದಕನು ವಾರ್ದುಷಿಕನಾ | | 
ದ್ವೈಗುಣಿಕನೆನಲು ವೃಧ್ಕಾ ಔದ್ಹಾ 3 ಜೀವಿಯೆನೆ [ಪಾಠಾಂ. ವನೆನೆ] ಬಡ್ಡಿ ಗೊಡುವನಕ್ಕುಂ'' 145 

(ಸಂ. ವೃದ್ಧಾ ಜೀವಿನ್‌] 


ಚ 


[ 
1 
I 
1 
| 
i 
[ 


(ಮಂಗಲಾ. ೧೦೭-೧). 


೮೦೦೩ 


ವೃಶ (ನಾ). ೧. ಹಸಿಯ ಶುಂಠಿ ; ಅಲ್ಲ 


ವೃಶ್ಚಿಕರಾಶಿ 


ವೃಶ್ಚಿಕರೇಚಿತ 


: ““ವೃಶ ಶಾಕಪ್ರಭವಂ ಶಾಕಶಾಕಟಂ 
ಶಾಕಶಾಕಿನಂ ತಾನೆನಿಕುಂ'' (ಮ್ತುಕೋ. ೨೭-೭). ೨. ಮೂಲಂಗಿ. ೩. ಇಲಿ; 
ಮೂಷಕ. (ಸಂ.] 


ವೃಶ್ಚಿಕ (ನಾ). ೧. ಬಾಲದಲ್ಲಿ ವಿಷವುಳ್ಳ ಒಂದು ಬಗೆಯ ಕೀಟ ; ಚೇಳು: 


ವೃಶ್ಚಿಕ ಬಾಲದಲ್ಲಿ ಸರ್ಪ ಬಾಯಲ್ಲಿ ಕಂಠೀರವ ದಂತದಲ್ಲಿ ಇಂತಿವಜ ಸಂಚವನಟ್‌ದಲ್ಲಿ 
ಸಂಕಲ್ಪವಿಲ್ಲ (ಸಕವ. ಕ. 1, ೨೮೭-೧೦೫೭) ;ಕುಡಿಯಳ್ಳೆಯಂ ವೃಶ್ತಿಕಂ ಮಿಡಿಯೆ ಮಿಡುಮಿಡನೆ 
ಮಿಡುಕುವ. . . ಹೆದಜ್‌ ಹಾ ಎಂದೊಅಲುವಂಗನೆಯ . . . ಭೂತ ಭೇತಾಳವಡೆ ಸುತ್ತಿ 
ಮುತ್ತಿ ಬೊಬ್ಬಿಟ್ಟು ರುಂಕಿಸಿದುವಾ ಕೌಶಿಕನ ಪ್ರೇರಣೆಯೊಳು (ಪಚಕಾ. ೯-೪೩). ೨. ಏಡಿ; 
ನಳ್ಳಿ. ೩. ಸಾವಿರ ಕಾಲುಳ್ಳ ಚೇಳು ; ಲಕ್ಷಿ ಚೇಳು; ಜರಿ. ೪. ಕಂಬಳಿ ಹುಳು. 
೫. ಕಣಜದ ಹುಳು ; ಕಡಜ : ""ವೃಶ್ಚಿಕಃ, ಶೂಕಕೀಟಃ -- ೨ ಕೊಂಡೀವಿಷದ ಚೇಳು, 
ಕರೀಚೇಳು, ಖಣಜದ ಹುಳುವಿಗೂ ಹೆಸರು'' (ಸಿದ್ದಾಂತಿ. ೧೩೭). ೬. ಒಂದು ಬಗೆಯ 
ಸಸ್ಕ ; ಕೊಂಡೀಗಿಡ : "“ವೃಶ್ಚಿಕ ; -- ೧ಮುಳ್ಳುಹುಳ, ಚೇಳು, ಚಕಾರದಿಂದ ಕಣಜದ 
ಹುಳು, ವೃಶ್ಚಿಕರಾಶಿ, ಕೊಂಡೀಗಿಡ, ೫'' (ಸಿದ್ಧಾಂತ. ೩೭೩). ೭. (ಆಲಂ) ಕೆಟ್ಟಸ್ಟಭಾವದ 
ವ್ಯಕ್ತಿ ; ಕೆಡುಕ ; ದುಷ್ಟ. ಆ. [ಜ್ಯೋತಿ] ಸೂರ್ಯ ಮೊದಲಾದ ಗ್ರಹಗಳು 
ಸಂಚರಿಸುವ ಹನ್ನೆರಡು ರಾಶಿಗಳಲ್ಲಿ ಎಂಟನೆಯದು : ಮೃಗ ಕರ್ಕಟಕ ಶಾಕ್ವರ 
ವೃಶ್ಚಿಕ ರುಷಮಿವಬಲೆಗಳ್‌ ಸೌಮ್ಮಂಗಳ್‌ (ಜಾತಃ ೧-೨೨) ; ಹನ್ನೆರಡು ರಾಶಿಗಳಲ್ಲಿ 
ವೃಶ್ಚಿಕ ಒಂದಕ್ಕೇ ಅದರ ಹೆಸರಿಗೆ ತಕ್ಕಂತೆ ಚೇಳಿನ ಆಕಾರವಿರುವುದು (ನಕ್ಷತ್ರ. ೯೬). 
೯. ಹನ್ನೆರಡು ಸೌರಮಾನ ತಿಂಗಳುಗಳಲ್ಲಿ ಒಂದು ; ಸೂರ್ಯನು 
ವೃಶ್ಚಿಕರಾಶಿಯಲ್ಲಿರುವ ತಿಂಗಳು ; ವೃಶ್ಚಿಕಮಾಸ. ೧೦. [ನಾಟ್ಕ] ನೂರೆಂಟು 
ಬಗೆಯ ಕರಣಗಳಲ್ಲಿ ಒಂದು ; ""ಎರಡು ಕೈಗಳಿಂದಲೂ ಕರಿಹಸ್ತವನ್ನು 
ಮಾಡಿ ಬೆನ್ನನ್ನು ಬಗ್ಗಿಸಿ ಒಂದು ಕಾಲನ್ನು ಚೇಳಿನ ಬಾಲದಂತೆ 
ಹಿಂದಕ್ಕೆ ತ್ತುವುದು'' (ಅಾಸ್ಕರಂ. ೨೯೬ಗದ್ಮಾನುವಾದ); ಐಇದು ಖೇಚರರು ಆಕಾಶದಲ್ಲಿ 
ಸಂಚರಿಸುವುದನ್ನು ಅಭಿನಯಿಸುವಾಗ ತೋರುವ ಭಂಗಿ : ಕರಿಕರದಿನೊಪ್ಪೆ ಕೈಗಳ್‌ 
ಚರಣಂ ತೇಳ್ಬಾಲದಂತೆ ಪಿಂತಣ್ಣಂ ನೀಡಿರೆ ಬೆನ್‌ ಬಾಗಲ್ಕದು ತಾಂ ತರುಣೀ ಕೇಳ್‌ 
ವೃಶ್ಚಿಕಾಖ್ಯಕರಣಮೆನಿಕ್ಕುಂ (ಲಾಸ್ಮರಂ. ೪-೧೦೨). [ಸಂ.] 


ವೃಶ್ಚಿಕಕೇತನ (ನಾ). ಚೇಳಿನ ಗುರುತುಳ್ಳ ಧ್ವಜವುಳ್ಳವನು ;ವೃಶ್ಚಿಕಲಾಂಛನದ 


ಪತಾಕೆಯುಳ್ಳವನು : ಮೇಷಾಸ್ಕನೃತವೃಷಭಮೋಹಿ ಗೌರೀಮಿಥುನ ದೋಷಾದಿನಾಶ 
ಕರ್ಕಾಟಕೋಟಾದಿಗಳೊಳೀಶಾಗ್ರ ನರಸಿಂಹವೈರಿ ಕನ್ಮಾಕ್ಷೀರಪಾಯಿ ತುಲೆಯಮರನೀತೀ 
ಪ್ರೇಷ ವೃಶ್ಚಿಕಕೇತನಸ್ತುತ್ಮ ಮೇರುಧನುದೋಷಿಹಿಮಕರರಕ್ಷಕುಂಭಜಗೆ ಹರಿಮತ್ಸ್ಕ 
ವೇಷಿಯಂ ಸಲಹುವಗ್ಗಳವಿತ್ತ ಶಾಂತಮಲ್ಲೇಶ ಕಾರುಣ್ಮರಾಸೀ (ವೀಶೈಪು. ೮-೫-೧). 
"ವೃಶ್ಚಿಕಗಮನ' ಪರಾ. (ಸಂ.] 


ವೃಶ್ಚಿಕಗಮನ (ನಾ). ಚೇಳನ್ನು ವಾಹನವಾಗಿ ಉಳ್ಳವನು : ಅಕಲಂಕಗಿರಿಜಾಮಿಧುನ 


ದೇಹ ವೃಷಗ ವೃಶ್ಚಿಕಗಮನದೌವಾರಿಕಂ ಗಿರಿಜಾವರ (ಏಕೋಪು. ೨-೨). “ವೃಶ್ಚಿಕ 
ಕೇತನ' ಪರಾ. (ಸಂ. 


35 | ವೃಶ್ಚಿಕನಿಕುಟ್ಟಕ (ನಾ). [ನಾಟ್ಕ] ನೂರೆಂಟು ಬಗೆಯ ಕರಣಗಳಲ್ಲಿ ಒಂದು; 


""ಒಂದು ಕಾಲನ್ನು ಚೇಳಿನ ಬಾಲದಂತೆ ಹಿಂದಕ್ಕೆತ್ತಿ, ಕೈಗಳನ್ನು ಅಲಪದ್ಮ 
ಹಸ್ತದಿಂದ ಭುಜಶಿರಸ್ಸಿನಲ್ಲಿಡುವುದು'' (ಲಾಸ್ಕರಂ. ೨೯೬ ಗದ್ಯಾನುವಾದ) : ತಲಪುಪ್ಪಪುಟ, 
ಲೀನ... ವೃಶ್ಚಿಕ, ವೃಶ್ಚಿಕನಿಕುಟ್ಟಕ, ವೃಶ್ಚಿಕರೇಚಿತ ... ರಂಗಾವತರಣ -- ಈ 
ನೂಟಕ'೦ಟು ಕರಣಂಗಳ್‌ (ಲಾಸ್ಕರಂ. ೪-೪೨ ವ). [ಸಂ.] 


ವೃಶ್ಚಿಕಮಾಸ (ನಾ). [ಜ್ಯೋತಿ] ಸೌರಮಾನದ ಹನ್ನೆರಡುತಿಂಗಳುಗಳಲ್ಲಿ ಎಂಟ 


ಚ 


ನೆಯ ತಿಂಗಳು ; ಸೂರ್ಯನು ವೃಶ್ಚಿಕರಾಶಿಯಲ್ಲಿರುವ ತಿಂಗಳು. (ಸಂ. 
(ನಾ). [ಜೋತಿ] ಸೂರ್ಯ ಮೂದಲಾದ ಗ್ರಹಗಳು 
ಸಂಚರಿಸುವ ಹನ್ನೆರಡು ರಾಶಿಗಳಲ್ಲಿ ಒಂದು, -- ಎಂಟನೆಯ ರಾಶಿ : 
(ವೃಶ್ಚಿಕರಾಶಿಸ್ಥಿತ ಚಂದ್ರಫಲ) (ಚಾತತಿ. ೧೭-೮) ; ವೃಶ್ಚಿಕರಾಶಿಯಲ್ಲಿ ಹುಟ್ಟಿದವನು ತಂದೆ 
ಗುರು ವಿಪ್ರರನ್ನು ಬಿಟ್ಟಿರುತ್ತಾನೆ (ಜಾತತಿ. ೧೩-೮ ಟೀಕೆ). [ಸಂ.] 


ವೃಶ್ಚಿಕರೇಚಿತ ನಾ). [ನಾಟ್ಕ] ನೂರೆಂಟು ಬಗೆಯ ಕರಣಗಳಲ್ಲಿ ಒಂದು ; 


ವೃಶ್ಚಿಕಾಪಸೃತ 


““ಒಂದು ಕಾಲನ್ನು ಚೇಳಿನ ಬಾಲದಂತೆ ಹಿಂದಕ್ಕೆತ್ತಿ, ಕೈಗಳನ್ನು ಸ್ವಸ್ತಿಕದಂತೆ | 
ಹಿಡಿದು, ಸ್ವಸ್ತಿಕವನ್ನು ಬಿಡಿಸುತ್ತ ರೇಚಿತ ಮಾಡುವುದು'' 
(ಲಾಸ್ಮರಂ. ೨೯೬ ಗದ್ಮಾನುವಾದ) : ಪ್ರಕಟಿತ ವೃಶ್ಚಿಕಮುಂ ವೃಶ್ಚಿಕದ ನಿಕುಟ್ಟಾಖ್ಕಮೆಸೆವ 
ವೃಶ್ಚಿಕರೇಚಿತಮಕಳಂಕಮಾದ ಲತಾವೃಶ್ಚಿಕಮಾಕ್ಷಿಪ್ತಾರ್ಗಲಾಖ್ಕಮಾ ಕರಣಂಗಳ್‌ 
(ಲಾಸ್ಕರಂ. ೪-೩೨). (ಸಂ.] 

ವೃಶ್ಚಿಕಾಪಸೃತ (ನಾ). [ನಾಟ್ಕ] ಮೂವತ್ತೆರಡು ಬಗೆಯ ಅಂಗಹಾರಗಳಲ್ಲಿ 
ಒಂದು ; ಲತಾವೃಶ್ಚಿಕ, ನಿಕುಂಚಿತ, ಮತ್ತಲ್ಲಿ, ನಿತಂಬ, ಕರಿಹಸ್ತ ಮತ್ತು 
ಕಟೀಛಿನ್ನವೆಂಬ ಆರು Wh ಕ್ರಮವಾಗಿ ಮಾಡುವುದು : ಸ್ತಿರಹಸ್ತ, 
ಪರ್ಯಸ್ತ, ಸೂಚೀವಿದ್ದ ಅರ್ಧನಿಕುಟ್ಟ, ವೃಶ್ಚಿಕಾಪಸೃತ, ಅಲಾತಕ . . . | 


ಸ್ವಸ್ತಿಕರೇಚಿತ - ಈ ಮೂವತ್ತೆರಡು ಅಂಗಹಾರಂಗಳ ಪೆಸರು (ಲಾಸ್ಮರಂ ೫-೭ ವ). (ಸೆಂ.] |10 


5 


ವೃಶ್ಚಿಕಾಸನ (ನಾ). (ಯೋಗ) ಒಂದು ಬಗೆಯ ಆಸನ : ಮುಖ್ಯವಾದ ಕೆಲವು 
ಆಸನಗಳು . . . ೫೮. ಉತ್ತಾನಕೂರ್ಮಾಸನ ೫೯. ವೃಶ್ವಿಕಾಸನ... 
ಇತ್ಕಾದಿಗಳನೇಕವಿವೆ (ಭಾರದ. ೧೬೭). ([ಸಂ. 

ವೃಶ್ಚಿಕಾಳಿ (ನಾ). ಒಂದು ಬಗೆಯ ಸಸ್ಮ : "'ಕಾಳಾಂಜನಿ -- ಕರಿಯಜೀರಗೆ, 
ನಿರಸಂ, ವೃಶ್ಚಿಕಾಳಿ, ಕರಿಯತಿಗಡೆ'' (ಓಪಧಿ. ೨೮). [ಸಂ. ವೃಶ್ಚಿಕಾಲೀ। 

ವೃಷ (ನಾ). ೧. ಎತ್ತು ; ಹೋರಿ ; ವೃಷಭ : ಶೃಂಗಾರದಿಂ ಭಂಗಿವಡೆದು 
ವೃಷ ಬಲೀವರ್ದದ್ವಾನಮುಂ ಗೋವತ್ಸಕದಂಬಹಂಭಾರವಮುಂ ವಜೃಂಭಿಸೆ 
(ಜಗಎ. ೪-೮೦ ವ). ೨. ಶಿವನ ವಾಹನವಾದ ವೃಷಭ ; ನಂದಿ ; ಬಸವ: 
ತರುಣೋತ್ತುಂಗಶಶಾಂಕಖಂಡಮೆ ಸುಧಾಬೀಜಂ . . . ವೃಷಂ ಪುಷ್ಪಮಾಶ್ವರಶೈಲಂ 
ಪಲಮಾಗೆ ಕೋಮಲಮುಖೀ ಗೌರೀಲತಾಶ್ಲಿಷ್ಟ ಶಂಕರಕಲ್ಪದ್ರು ಮನೀಗಭೀಷ್ಟಫಲಮಂ 
ಚಾಳುಕ್ಕನಾರಾಯಣಂ (ಗದಾಯು. ೧-೨). ೩. (ಯಾವುದೇ ವರ್ಗದಲ್ಲಿ) ಶ್ರೇಷ್ಠ 
ವಾದುದು ; ಉತ್ತಮವಾದುದು ; ಉತ್ಕೃಷ್ಟವಾದುದು : ""ಮೂಷಕ ಧರ್ಮ 
ಶ್ರೇಷ್ಠಾರ್ಥಪ್ರಕಾಶಕಂ ಕವಿವಚೋಕ್ತಿ(ಯಿಂ) ವೃಷಶಬ್ದಂ''(ವಸ್ತುಕೋ. ೧೩೨-೮೪). 
೪. ಪ್ರೀತಿಯ ಅಧಿದೇವತೆ ; ಕಾಮ ; ಮನ್ಮಥ. ೫. ಬಲಿಷ್ಕ್ಠನಾದವನು ; 


೭೯. ಭೈರವಾಸನ 


ಬಲಶಾಲಿ ; ಮಲ್ಲ. ೬. ಪುರುಷ ಅಥವಾ ಗಂಡುಪ್ರಾಣಿ ; ಪುರುಷಜಾತಿ. |25 


೭. ಶತ್ರು ; ವೈರಿ ; ಹಗೆ. ೮. ಇಲಿ ; ಮೂಷಿಕ : '"ಆಖು;, ವೃಷ, ಮೂಷಕಃ - 
- ಈ ೩ ಇಲಿ'' (ಹಲಾಯು. ೩೯-೮೨). ೯. ಇಂದ್ರ : ವೃಷಕೃತ ಜಿನೇಂದ್ರಜನ್ಮಾಭಿಷವಂ 
ನಂದೀಶ್ವರತ್ರಯಂಗಳೊಳಮಮಾನುಷಮಾಗಿರೆ ಮಾಟ್ತಿ ಮಹಾಭಿಷೇಕದಂತಾಯ್ತು 
ದಾನಚಿಂತಾಮಣಿಯಾ (ಆಜಪು ೪-೭೬) ; ಹರನೇತ್ರವಹ್ನಿಯುಂ ಸಂಹರಣಾಗ್ನಿಯುಮಿದಅ 
ಕಾಯ್ಬಿನೊಳ್‌ ದೊರೆಯಕ್ಕುಂ ದೊರೆಯಲು ಗರ್ಜನಾಡಂಬರದೊಳಿದರ್ಕೆನಿಪ ವಜ್ರದಿಂ 
ವೃಷನಿಟ್ಟಂ (ಜಗವ. ೧೩-೧೦೬). ೧೦. ಕರ್ಣ. ೧೧. ವಿಷ್ಣು. ೧೨. ನೀರು ; ಉದಕ. 
೧೩. ಒಂದು ಬಗೆಯ ಔಷಧಿ. ೧೪. ಒಂದು ಬಗೆಯ ಸಸ್ಮ ; 
ಆಡುಸೋಗೆ ; ಆಡುಮುಟ್ಟದ ಗಿಡ : ""ವೈದ್ಮಮಾತಾ, ಸಿಂಹೀ, ವಾಶಕಾ 
.. ವೃಷ -ಟರೂಷಃ. . . ವಾಜಿದಂತಕಃ - ೮ ಅಡ್ಡಸರದ ಗಿಡ, ಆಡುಸೋಗೇಗಿಡದ 
ಹೆಸರು, ಆಡುಮುಟ್ಟದ ಗಿಡ, ಮೇಕೆವಲ್ಲದ ಗಿಡ'' (ಸಿದ್ಧಾಂತಿ. ೧೩೫). ೧೫. ಒಂದು 
ಬಗೆಯ ಮೂಲಿಕೆ : ""ಶೃಂಗೀ, ವೃಷಭಃ. .. ವೃಷಃ - ೩ ಹೆರೆಗೆ ಹಾಲೆಯ ಹೆಸರು, 
ವೃಷಭವೆಂಬುವ ಮೂಲಿಕೆ'' (ಸಿದ್ದಾಂತ. ೧೩೮). ೧೬. ನೀತಿ ; ಧರ್ಮ : ಅಂತು 
ಪುರಂದರನಾನಂದನೃತ್ಕಾವಸಾನದೋಳೀ ಪರಮೇಶ್ವರಂ ಧರ್ಮಾಮೃತವರ್ಷದಿಂ 
ಭವ್ಮಸಸ್ಮಸಮೃದ್ಧಿಯಂ  ಮಾಡುವುದಜ್‌ಂ ವೃಷಮೆಂಬುದು  ಧರ್ಮಮದಣಜ?ಂ 
ದೊಪ್ಪುವುದಜ್‌ಂದಂ . . . ವೃಷಭಸ್ವಾಮಿಯೆಂದು ಪೆಸರನಿಟ್ಟು (ಆದಿಪು. ೭-೧೨೭ ವ) ; 
ಮೂವತ್ತಾಲುಂ ಗುಣದಿಂ ಭಾವಜನಂ ಕಟ್ಟಿ ಪೆಟ್ಟವೆಲ*ದರ್‌ ವೃಷದಿಂ ಭಾವಿಪೊಡೆ | 
ಮೇಘಚಂದ್ರತ್ರೆ,ವದ್ಮ್ಧರದೆಂತು ಶಾಂತರಸಮಂ ತಳೆದರ್‌ (ಪಂರಾಮಾ. ೧-೧೯). 
೧೭. ಪುಣ್ಯ ; ಸುಕೃತ : ಭುವನದ ಪಾಪತಾಪಮಗಿಯಲ್‌ ಮುಗಿಯಲ್‌ ಕರಕಂಜ 
ಪುಂಜಮೊಪ್ಪುವ ವೃಷವಾರ್ಧಿ ವೃದ್ದಿವಡೆಯಲ್‌ ಸೆಡೆಯಲ್‌ . . . ಎಳದಿಂಗಳಂತೆ 
ಬಳೆದಂ ತಳೆದೊಂದೊದವಂ ಜಿನಾರ್ಭಕಂ (ಪುಷ್ತಪ. ೧೨-೫೮). ೧೮. ಬಯಸಿದುದನ್ನು 
ಉಂಟುಮಾಡುವ ಕಾರ್ಯ ; ಇಷ್ಟಾರ್ಥಪ್ರದವಾದ ಕಾರ್ಯ : ವೃಷವೆಂದರೆ 


೮೦೦೪ 


20| ವೃಷಕೇತು (ನಾ). ಕರ್ಣನ ಮಗನಾದ ವೃಷಧ್ವಜ 


30| ವೃಷಗಂತಿ (ನಾ). ಒಂದು ಬಗೆಯ ಸಸ 


ವೃಷಧ್ವಜ 


ಇಷ್ಟಾರ್ಥಪ್ರದವಾದ ಕಾರ್ಯವು (ಅರ್ಯಧ. ೯). ೧೯. ಧರ್ಮಸ್ವರೂಪಿಯಾದ 
ವನು ; ಧರ್ಮವೇ ಮೂರ್ತಿವತ್ತಾದವನು : ಸಕಲಧರ್ಮಸ್ವರೂಪಿಯಾಗಿರ್ಪು 
ದರಿಂದ ವೃಷನೆಂದು ಹೆಸರು (ಭಾರಶಾಂ. ೪೩). ೨೦. ಒಳ್ಳೆಯತನ ; ಸದ್ಗುಣ ; 
ಸೌಶೀಲ್ಕ : ""ಶರೀರಭೇದಮೊಳ್ಬು ಜನ ವೃಷಂ ಸುಧರ್ಮ ವೃಷವಾಚಕಂ'' 
(ನಾನಾರ. ೧೩). ೨೧. [ಕಾಮಶಾ] ಮೂರುವರ್ಗದ ಪುರುಷರಲ್ಲಿ ಒಂದು 
ವರ್ಗಕ್ಕೆ ಸೇರಿದವನು ; ಅತಿಕಾಮಿಯಾದವನು : ಎಸೆಗುಂ ಶಶವೃಷ 
ಹಯ!।ರ್ಗು])ಲ್ಲಸಿತಧ್ವಜಮುಂ ಕುರಂಗಿ ಹಯಹಸ್ತಿಹಯರ್ಗಸಮಾಸ್ತ್ರಗೆ ಹಯಮುಂ 
ಲೆಕ್ಕಿಸಲಾಜೊಂಬತ್ತು ಪನ್ನೆರಟಸ್‌ರಲುದ್ದೆಂ (ಮನ್ಮಎ. ೯-೨); ಮುನಿವರ ವಾತ್ಸ್ಯಾಯನ 
ಮತದೊಳು ನೆಟ್ಟನೆ ಶಶವೃಷಹಯರೆಂದೆನಿಪ ಮನುಜರೆ ಮೂದೆಟನೆನಿಸುವರ್‌ 
(ಜನವ೪-೧). ೨೨. [ಜೈನ] ಮೊದಲನೆಯ ತೀರ್ಥಂಕರ ; ವೃಷಭನಾಥ : 
ಪಾಪಹರಂ ಪ್ರಕಾಶಿತವೃಷಂ ವೃಷಭಂ ವೃಷಧೃಜಂ . . . ಸಮಸ್ತವಿದ್ಕಾಪತಿ 
ನಾಭಿನಂದನನುಪಾಶ್ರಿತ ಭವ್ಮಜನಾಭಿನಂದನಂ (ಆದಿಪು ೧-೪೦). ೨೩. [ವಾಸ್ತು]ಮನೆ, 
ದೇವಾಲಯ ಮೊದಲಾದುವನ್ನು ಕಟ್ಟುವ ಎಂಟು ಆಯಗಳಲ್ಲಿ ಒಂದು ; 
ವೃಷಭಾಯ : ವಿವಿಧವಾದ ಪ್ರಾಸಾದಾದಿಗಳು ಎಂಟುವಿಧವಾದ ಗಜ, ಉಷ್ಟ್ರ 
(ಒಂಟೆ), ಖರ, ಸಿಂಹ, ವೃಷ, ಧ್ವಜ, ಧೂಮ, ಶ್ವಾನ ಎಂಬ ಆಯಗಳನ್ನರಿತು 
ನಿರ್ಮಾಣವಾಗತಕ್ಕದೆಂದೂ . . . ಶಿಲ್ಪಶಾಸ್ತ್ರ ಮತ್ತು ಆಗಮಶಾಸ್ತ್ರಗಳು ತಿಳಿಸುತ್ತವೆ 
(ಭಾರದ. ೮0). "ಧೂಮಾಯ' ಪರಾ. ೨೪. ದೇವಾಲಯದ ಒಂದು ನಿರ್ದಿಷ್ಟರೀತಿ, 
-. ಮಾದರಿ. ೨೫. (ಜ್ಕೋತಿ] ಜ್ಕೋತಿಶ್ಚಕ್ರದ ಹನ್ನೆರಡು ರಾಶಿಗಳಲ್ಲಿ 
ಒಂದು ; ವೃಷಭರಾಶಿ. (ಸಂ. 

: ಈ ಘಟೋತ್ಕಚನ 
ತನುಸಂಭವಂ ಬಡವನೇ ಮೇಘನಾದಂ ಕರ್ಣಸೂನು ವೃಷಕೇತು ತಾಂ ಮೋಘ 
ವಿಕ್ರಮನೆ (ಜೈಮಿಭಾ, ೨-೩೫). [ಸಂ.] 


ವೃಷಕೋಷ್ಠ (ನಾ). [ಜೈನ] ಲೋಕಾಂತಿಕದೇವನಿಕಾಯದಲ್ಲಿ ಒಂದು ವರ್ಗ : 


ಅರುಣ ಗರ್ದತೋಯಮಧ್ಯ್ಮದೊಳ್‌ ವೃಷಕೋಷ್ಠ ಕಾಮಧರರುಂ ಗರ್ದತೋಯ 
ತುಷಿತಾಂತರದೊಳ್‌ ನಿರ್ಮಾಣ ರಜೋದಿಗಂತರಕ್ಷಿತರುಂ . ಇರ್ಪರ್‌ 


(ತತ್ತ್ವಪ್ರ. ೨೨೨). (ಸಂ.] 


ವೃಷಗ (ನಾ). ನಂದಿಯ ಮೇಲೆ ಸಂಚರಿಸುವವನು ; ನಂದಿವಾಹನ ; ಶಿವ : `` 


ಅಕಲಂಕಗಿರಿಜಾಮಿಥುನದೇಹ ವೃಷಗ ವೃಶ್ಚಿಕಗಮನದೌವಾರಿಕಂ . . . ಗಿರಿಜಾವರ 


(ಏರೋಪು. ೨-೨). [ಸಂ.] 
(| ;ಗಿರಿಕರ್ಣಿಕೆ : "“ವೃಷಗಂತಿಃ, ವೃಷಪಾದೀ 


- ಈಯೆರಡುಂ ಗಿರಿಕರ್ಣಿಕೆ'' (ಓಪಧಿ. ೧೫೭). [ಸಂ.) 


ವೃಷಣ (ಗು). ೧. ಮಳೆ ಸುರಿಯುವ ; ವರ್ಷಿಸುವ. ೨. ಸಿಂಪಡಿಸುವ. 


೩. ಫಲವತ್ತುಗೊಳಿಸುವ. (ನಾ). ೪. ತರಡು ; ಬೀಜ : ""ಮುಷ್ಕಂ, ಅಂಡಃ; 
ವೃಷಣಃ ಕೋಶಃ, ಸಂಗ್ರಾಹಃ, ಮುಷ್ಟಿ: -- ಈ ೬ ಅಂಡಂ'' (ಹಲಾಯು ೮೬-೩೬೯). 
೫. ಬೀಜಕೋಶ ; ಅಂಡಕೋಶ. ([ಸಂ.) 


ವೃಷದಂಶ (ನಾ). ಇಲಿಯನ್ನು ತಿನ್ನುವಂತಹುದು ; ಬೆಕ್ಕು ; ಮಾರ್ಜಾಲ : 


""ಮಾರ್ಜಾಲಂ ಬಿಡಾಲಮಾಖುದ್ವಿಷಂ ವೃಷದಂಶಮೋತುವೆನೆ ಬೆಕ್ಕೆನಿಕ್ಕುಂ'' 
(ಮಂಗರಾ. ೪೯-೧೧). [ಸಂ.) 
ವೃಷದ್ವಿಪ (ನಾ). ಇಂದ್ರನ ಆನೆ ; ಐರಾವತ : ಕೂಡೆ ಸಮಸ್ತವಸ್ತುಶತಸಾರ 
ಸಮೃದ್ಧಿಯಿನೊಪ್ಪುತಿರ್ಪುದಾ ನಾಡು ದಿವಕ್ಕೆ ತೋಡು ಕುಸುಮೇಷುಗೆ ಬೀಡು 
ವೃಷದ್ವಿಪಕ್ಕೆ ತಾಯ್ಗಾಡು . . . ನಯನಕ್ಕೆಳದಿಂಗಳ ಕಾಡಿದೆಂಬಿನಂ (ಪುಷ್ಪಪು. ೯-೧೮). 
[ಸಂ.] 


: ವೃಷಧ್ವಜ (ನಾ). ೧. ನಂದಿಯ ಲಾಂಛನವನ್ನುಳ್ಳವನು ; ಶಿವ : ಯುದ್ಧದೊಳ್‌ 


ಷಧ್ವಜನುಮನಿಕ್ಕಿ ಗೆಲ್ದರಿಗನೊಳ್‌ ತಲೆವಟ್ಟಿದಿರಾಗಿ ನಿಂದು ಸೂತಜನಿಜೌವಂ ಗಡಂ 
(ಪಂಪಭಾ. ೧೨-೪೦) ; ಅಸುರಪತಿ ಕೇಳಿವನ ಬಿಡು ಕಲಿವೃಷಭನೆಂಬ ಕಪೀಶ್ವರನ 
ನೀಕ್ಷಿಸು ವೃಷಧ್ವಜನಂದದಲಿ ತೋರ್ಪವನ («ತೊರರಾ. ೬-೮-೧೨). ೨. ಇಲಿಯ 


ವೃಷನಾಥ 


ಲಾಂಛನವನ್ನುಳ್ಳವನು ; ಗಣಪತಿ. ೩. ಕರ್ಣನ ಮಗನಾದ ವೃಷಕೇತು : 
“ಆಹವಕಭಿಜ್ಞನೆನಿಸುವ ಕರ್ಣಸುತ ವೃಷಧ್ವಜನೆದ್ದು ನಗುತೆ ಕೈಮುಗಿದು ನಿಂದು 
ವಿಜ್ಞಾಪನಂಗೈದನು (ಜೈಮಿಭಾ. ೨-೩೩). ೪. [ಜೈನ] ಆದಿತೀರ್ಥೆಂಕರವಾದ 
ವೃಷಭನಾಥ : ಪಾಪಷರಂ ಪ್ರಕಾಶಿತೆವ್ಯಷಂ ವೃಷಭಂ ವೃಷಷಘ್ಟಜಂ . . . 
ಸಮಸ್ತವಿದ್ಯಾಪತಿ ನಾಭಿನಂದನನುಪಾಶ್ರಿತಭವ್ಯಜನಾಭಿನಂದನಂ (ಆದಿಪು. ೧-೪೦). (ಸಂ.) 
ವೃಷನಾಥ (ನಾ). [ಜೈನ] ಆದಿತೀರ್ಥಂಕರನಾದ ವೃಷಭನಾಥ : ಹಿಮ 
ಶಿಖರಿಶಿಖರಸಮವಿಗ್ರಹಸನಾಥನಂ ಕುಮುದದಲಧವಲರುಚಿರುಚಿರವೃಷನಾಥನಂ 
(ಆದಿಪು. ೭-೨೭ ರಗಳಿ).' [ಸಂ.] 
ವೃಷಪಾದಿ (ನಾ). ಒಂದು ಬಗೆಯ ಸಸ್ಕ ; ಗಿರಿಕರ್ಣಿಕೆ : "'ವೃಷಗಂತಿಃ, 
ವೃಷಪಾದೀ - ಈಯೆರಡುಂ ಗಿರಿಕರ್ಣಿಕೆ'' (ಓಷಧಿ. ೧೬). [ಸಂ. ವೃಷಪಾದೀ] 
ವೃಷಪಾಳಿ (ನಾ). ಎ ವೃಷಧ್ವಜ ೧ : ಅರೆಶರೀರದಿಂ ನೆರೆ ವಿರಾಜಿಪ ಮಕುಟಮೌಳಿ 
ವೃಷಪಾಳಿ ಕೃಪಾಳಿ ರಾಮೇಶ ಸಲಹಾಹಿ (ನವಮೋ. ೭-೧). [ಸಂ. ವೃಷಪಾಲಿ] 
ವೃಷಭ (ನಾ). ೧. ಎತ್ತು ; ಗೂಳಿ ; ಹೋರಿ : ""ವೃಷ ಸೌರಭೇಯ 
. ಗೋಪತಿ ಯಷಭ ಬಲೀವರ್ದ ಶಾಕ್ವರೋಕ್ಸಕಕುದ್ಧದ್ದೃಷಭಾಖ್ಯಮನಡ್ವಾಹಂ'' 
(ವಸ್ತುಕೋ. ೮೯-೧) ; ಮಳೆಗೆ ತೆರಳದೆ ಕೋಡ ಬಾಗಿಸಿ ಕಲಿವೃಷಭ ಹೊಗುವಂತೆ ದ್ರೋಣನ 
ಬಲುಸರಳ ಸರಿವಳೆಗೆ ದಂಡೆಯನೊಡ್ಡಿ . . . ಕಟ್ಟಳವಿಯಲಿ ಹೊಕ್ಕನು ಭೀಮ 
ಬೊಬ್ಬಿಟ್‌ದು (ಕುವ್ಮಾದ್ರೋ. ೧೩-೧೨) ; ನಿಂದಿರ್ಪನೊರ್ವ ಹರ್ಯಕ್ಷವಕ್ಷಾನ್ವಿತಂ 
ವೃಷಭಸನ್ನಿಭಗಮನನಿಭಸಮದೃಢಶರೀರಿ! (ಶ್ರೀರಾಮಾ. ೨೭೮-೫). ೨. ಈಶ್ವರನ 
ವಾಹನವಾದ ನಂದಿ ; ಬಸವ : ಆಜನೆಯ ಭವಾಂತರದಲ್ಲಿ ವೃಷಭನೆಂಬ 
ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮಗೇಅಲು ಬಾಹನವಾಗಲೆಂದಿರಿಸಿ 
ಕೊಂಡಿರ್ದಿರಯ್ಮಾ (ಒಸವ. ೪) ; ವರೆಶಿಂಶುಮಾರಮರ್ದನ ಶರಣಾಗತ ವೃಷಭಮಹಿಮ 
ಸುರಸಂಕುಳಮಂ ನೊರಜೆನೆ ಮಿಗೆ ಮೂಗಿನ ಘನತರ ನಿಸ್ವಾಸೋಸ್ವಾಸಿಜೊಳಾಡಿಸಿದಬೆವಾ 
(ಹಮ್ಮುರ. ೫-೫). ೩. ಯಾವುದೇ ಗಂಡುಪ್ರಾಣಿ ; ಪುರುಷಜಾತಿ. ೪. (ಯಾವುದೇ 
ವರ್ಗದಲ್ಲಿ) ಒಳ್ಳೆಯದು ; ಉತ್ತಮವಾದುದು ; ಶ್ರೇಷ್ಠವಾದುದು : 
""ಒಳ್ಳಿತಅಲ್ಲಿಯುಂ ವೃಷಭಮೆಂಬುದು'' (ಹಲಾಯು. ೧೪-೨೧). ೫. ಒಂದು ಬಗೆಯ 
ಔಷಧೀಸಸ್ಕ : ""ಶೃಂಗೀ, ವೃಷಭಃ, ವೃಷಃ - ೩ ಹೆರೆಗೆಹಾಲೆಯ ಹೆಸರು, ವೃಷಭವೆಂಬುವ 
ಮೂಲಿಕೆ'' (ಸಿದ್ಧಾಂತಿ. ೧೩೮). ೬. ಒಂದು ಬಗೆಯ ಗಂಧದ್ರವ್ಮ : "ಶೃಂಗೀ, ವೃಷಭಃ, 
ವೃಷಃ- ಈ ೩ ವೃಷಭವೆಂಬ ಗಂಧದ್ರವ್ಮ'' (ನಾಚರಾ. ೧೧೦). ೭. ಆನೆಯ ಕಿವಿ ; 
ಗಜಕರ್ಣ. ೮. ಕಿವಿಯ ರಂದ್ರ,- ತೂತು. ೯. ನೀತಿ ; ಧರ್ಮ ; ನ್ಯಾಯ. 
` ೧೦. ಒಂದು ಪರ್ವತದ ಹೆಸರು : ಶಂಖಕೂಟ ವೃಷಭ ಹಂಸ ಕಾಳಾಂಜನ 
ಶಿಖರಿಯೆಂಬೈದು ಕುಧರಂಗಳೇ ಉತ್ತರದ ಸುಪಾರ್ಶ್ವದ ಮೂಡಣ ಮಂದರದ ನಡುವಿಹವು 
: (ವಿವೇಕ. ೧೭೧). ೧೧. [ಜ್ಯೋತಿ] ಜ್ಕೋತಿಶ್ಚಕ್ರದ ಹನ್ನೆರಡುರಾಶಿಗಳಲ್ಲಿ 
ಎರಡನೆಯದು : ಅಮರಾಸೆಯನಜ ಹರಿ ಧನು ಯಮಾಸೆಯಂ ವೃಷಭ ಕನ್ಮಕಾ 
ಮಕರಂ ಪಶ್ಚಿಮಮಂ ಮಿಥುನತುಳಾಕುಂಭಮಾಳ್ಗುಮುದಗಾಸೆಯಂ ಕುಳೀರಾಳಿ 
ರುಷಂ (ಜಾತತಿ. ೧-೨೪) ; ದಿನನಾಥಂ ಮೇಷದೊಳ್‌ ಶೀತರುಚಿ ವೃಷಭದೊಳ್‌ ಭಾರ್ಗವಂ 
ಮಾನದೊಳ್‌ . . . ಸಂತಮಿಂತಿರ್ಪಿನಮತ್ಮುತ್ಸಾಹದಿಂದಂ ಗುರುವಿನುದಯದೊಳ್‌ 
ಪುತ್ರನಂ ಪೆತ್ತಳಾಗಳ್‌ (ಸುಕುಮಾ. ೧೦-೨೬). ೧೨. [ಜೈನ] ಬಿಳಿಯ ಎತ್ತು : 
ಉರಗೇಂದ್ರ ಕ್ಷೀರನೀರಾಕರ ರಜತಗಿರಿ ಶ್ರೀಸಿತಚ್ಛತ್ರ ಗಂಗಾಹರಹಾಸ್ಕೆರಾವತೇಭಸೃಟಿಕ 
ವೃಷಭ ಶುಭ್ರಾಭ್ರನೀಷಾರಹಾರಾಮರ ರಾಜಶ್ವೇತ ಪರಕೇರುಹ ಹಳಧರ ವಾಕ್ಕಂಖ 
ಹಂಸೇನ್ನು ಕುನ್ನೋತ್ಕರ ಚಂಚತ್ಕೀರ್ತ್ತಿ ಕಾನ್ತಂ ಧರೆಯೊಳೆಸೆದನೀ ಭಾನುಕೀರ್ತಿವ್ರತೀಂದ್ರಂ 
(ಎಕ.11(8), ೬-೧೧೨; 1176). ೧೩. ಆದಿತೀರ್ಥಂಕರ ; ವೃಷಭನಾಥ : ಪಾಪಹರಂ 
ಪ್ರಕಾಶಿತವೃಷಂ ವೃಷಭಂ ವೃಷಧ್ವಜಂ . .. ಸಮಸ್ತ ವಿದ್ಯಾಪತಿ ನಾಭಿನಂದನನುಪಾಶ್ರಿತ 
ಭವ್ಯ್ಮಜನಾಭಿನಂದನಂ (ಆದಿವು. ೧-೪೦) ; ವೃಷಭ ಅಜಿತ ಸಂಭವ ಅಭಿನಂದನ... . 
ನೇಮಿ ಪಾರ್ಶ್ವ ವರ್ಧಮಾನರೆಂಬಿಪ್ಪತ್ತುನಾಲ್ವರ್‌ ತೀರ್ಥಕರರ್‌ (ಚಾವುಂಪು. ೪೦೨). 
೧೪. [ಛಂದ] ಸಿಂಹ, ಗಜ, ವೃಷಭ, ಅಜ, ಶರಭ ಮತ್ತು ಹಯ. ಎಂಬ 
ಆರುಬಗೆಯ ಪ್ರಾಸಗಳಲ್ಲಿ ಒಂದು : ಹರಿ ಕರಿ ವೃಷಭ ತುರಂಗಂ ಶರಭಮಜಂಗಳು 


೮೦೦೫ 


10 


15 


20 


25 


30 


35 


45 


ವೃಷಭತಾಣ (ನಾ). ಎವ 


ವೃಷಭಪತಿ 


ಮೆನಿಪ್ಪ ಷಟ್ಟಾಸಕ್ಕುಂ . . . ಗಜದೀರ್ಥಂ ಬಿಂದು ವೃಷಭ ಬೆಂಜನ ಶರಭಂ ಅಜನು 
ವಿಸರ್ಗಂ ಹಯಮಂಬುಜಮುಖಿ ದಡ್ಡಕ್ಕರಂಗಳಿವು ಷಟ್‌ಪ್ರಾಸಂ (ಛಂದೋಂಬು. 
೧-೪೬ ಅಡಿಟ ೩) ; ವೃಷಭ ; - ಒಂದು ವ್ಯಂಜನಕ್ಕೆ : ಕಂಸವಧಂಗೆಯ್ದ ಮುರಧ್ವಂಸಿಗೆ 
೬ * ಎ ಮೆಜ್ರಿ ನುಡಿವುದುಮಾಗಿ (ಕೈಪಿಡಿ ೭೨). ೧೫. [ಸಂಗೀತ] ಸಪ್ತಸ್ವರಗಳಲ್ಲಿ 
ಎರಡನೆಯದು ; ಯಷಭ ; "ರಿ' ಎಂಬ ಸ್ವರ : ಷಡ್ಡ ವೃಷಭ ಗಾಂಧಾರ 
ಮಧ್ಯಮ ಪಂಚಮ ಧೈವತ ನಿಷಾದಂಗಳೆಂಬ ಸಪ್ತಸ್ವರಮುಮಂ . .. ದಶರೂಪಲಕ್ಷಣ 
ಮುಮಂ ಪಾತ್ರಸಂಕ್ರಮಣದೊಳ್‌ ನೆಟ್‌ಯೆ ತೋಟ್‌ (ಅಜಪು ೫-೩೦ ವ) ; ಸಪ್ತಸ್ವರಂಗ 
ಳುತ್ಪತ್ತಿಕ್ರಮದಲ್ಲಿ ಪರಶಿವನ ಈಶ್ವರ ಸದ್ಮೋಜಾತ ವಾಮದೇವ ಅಘೋರ ತತ್ಪುರುಷ 
ಈಶಾನ ನಿರಂಗವೆಂಬೇಳು ಮುಖಕ್ರಮವಿಡಿದು ಷಡ್ಡ ವೃಷಭ ಗಾಂಧಾರ ಮಧ್ಮಮ 
ಪಂಚಮ ಧೈವತ ನಿಷಾದಮೆಂಬ ಸಪ್ತಸ್ವರಂಗಳಾದವು (ಎವೇಕ. ೧0೫). ೧೬. ವ ವೃಷ 
೨೩ : "ವೃಷಭಾಯ' ಪರಾ. ೧೩. [ನಾಟ್ಕ] ಇಪ್ಪತ್ತುಮೂರು ದೇಶೀಯ 
ಸ್ಮಾನಕಗಳಲ್ಲಿ ಒಂದು : ಒದವಿರ್ದ ಸ್ವಸ್ತಿಕಮಗ್ಗದಿನೊಪ್ಪುವ ವರ್ಧಮಾನ ನಂದ್ಕಾ 
ವರ್ತಂ.... ಸಲೆ ಬ್ರಾಹ್ಮಂ ವೈಷ್ಣವಮುಂ ಲಲನೇ ಕೇಳ್‌ ಶೈವಮೆಸೆವ ಗರುಡಂ ಕೂರ್ಮಂ 
ಗೆಲೆ ನಾಗಬಂಧ ವೃಷಭಂ ಸುಲಲಿತಮಿಪ್ಪತ್ತಮೂಲು ದೇಶೀಸ್ಲಾನೆಂ (ಲಾಸ್ಮರಂ. ೭-೮). 


[ಸಂ.) 
ವೃಷಭಕ (ನಾ). ಒಂದು ಬಗೆಯ ಔಷಧೀಸಸ್ಮ : ""ಧುತ್ತೂರಃ -- ವೃಷಭಕ ; 
ಉಮ್ಮತ್ತ'' (ಓಪಧಿ, ೮೨) ; ನೆಲಗುಳ್ಳ ಆಡುಸೋಗೆ . . . ಜೀವಕ ವೃಷಭಕಃ . . . 


ಹಿರಿಮದ್ದಿನ ಬೇರು ಸಹ ಪ್ರತ್ಯೇಕ ಗ ೪ ತೂಕದಲ್ಲಿ ಚೂರ್ಣಂಗೈದು (ಸಕವ್ಮೆ. ೧೨೯). [ಸಂ.1 


ವೃಷಭಕ್ರೀಡಿತ (ನಾ). [ನಾಟ್ಕ] ನೂರೆಂಟು ಬಗೆಯ ಕರಣಗಳಲ್ಲಿ ಒಂದು : 


ಚರಣವಲಾತಚಾರಿಯನೊ[ರೆ]ಯಲ್‌ ಕರಮೆರಡು ರೇಚಿತದಿನೊಪ್ಪುತ್ತಂ ಪಿರಿದುಂ 
ವ್ಯಾವೃತದಿಂ ಬಾಗಿರೆಯಲಪದ್ಮಗಳಿಂದೆ ಮುಡುಹಿಂಗೆಯ್ದಲ್‌ ಕ್ಲಿತಿಯೊಳ್‌ ಕೇಳ್‌ 
ವೃಷಭಕ್ರೀಡಿತಮೆಂಬೀ ಪೆಸರನಾಂತು ಮೆಚೆವುದು ಕರಣಂ (ಲಾಸ್ಮರಂ. ೪-೧೭೩). (ಸಂ.] 


ವೃಷಭಗಮನ (ನಾ). ಎತ್ತಿನ ಮೇಲೆ ಸಂಚರಿಸುವವನು ; ನಂದಿವಾಹನ ; 


ಶಿವ : ವನಜಲೋಚನಯುಗಳೆ ಬಂದಳು. .. ಪಾವನಚರಿತೆ ಬಂದಳು ವೃಷಭಗಮನನ 
ಕೆಲದೊಳಿರ್ದು (ಬಸಪು. ೫೦-೧೦). [ಸಂ.] 

[ಷಭ ೧೭ : ಒಂದಿರಲಗಲ್ಲಿರಲೆರಡುಂ ಸಂದಿಸಿ 
ಮೊಳಕಾಲ್ಲಳವನಿಯಂ ಪತ್ತಿರೆ ಕೇಳ್‌ ಸೌಂದರಮುಖಿ ಸೌಷ್ಠವದಿಂದೊಂದಿರೆ ತನು 
ವೃಷಭತಾಣಮೆನಿಕುಂ ಧರೆಯೊಳ್‌ (ಲಾಸ್ಕರಂ. ೭-೫೧). [ವೃಷಭ 4 ತಾಣ] 


ವೃಷಭಧ್ವಜ (ನಾ). ೧. ನಂದಿಯ ಲಾಂಛನವುಳ್ಳ ಧ್ವಜ : ನೆಲೆನೆಲೆಗಳೊಳು 


ನೆಗಳ್ಹ ವೃಷಭಧ್ವಜಂಗಳಂ ನಲಿನಲಿದು ಕುಣಿವ ಕೇತನದಂಡತತಿಗಳಂ . . . 
ತೋಯುತುಂ ಪೇಳುತುಂ ಬಾಳುತುಂ ಬರುತಿರಲು (ನಂಬರ. ೯-೯೩). ೨. ನಂದಿಯ 
ಲಾಂಛನವುಳ್ಳವನು ;ಶಿವ : ಶ್ರೀವಚ್ಛಂ ಸಿರಿಯಿಂ ಸಮೃದ್ಧನೆಸೆವಾ ನಾಗಾಂಬಿಕಾಸೂನು 
- « . ವೈಷಭಧ್ವಜಪ್ರಿಯತಮಂ ನಾರಾಯಣಾತ್ಕೋದ್ಭವಂ ಭಾವಂಬೆತ್ತಿರೆ ಚೆಲ್ಪನೆಂದೆ 
ನಿಸಿದಂ ಶ್ರೀರೇಚಿದಣ್ಣಾಧಿಪ೦ (ಎಕ. ೪, ಶಿಕಾರಿ. ೧೯೭-೩೭ ; 1181); ವೃಷಭಧ್ವಜ 
ಸಾಂಸಾರಿಕವಿಷಯಂಗಳೊಳಾಶೆಯಿಲ್ಲ ಮತ್ತೇನೆನಲಾಂ ವಿಷಧರಮರ್ದನವಾಹನ 
ಹೃಷಿಕಪತಿಪದಮನೊಂದನೆ ನಿಶ್ಚೆಸಿದಪೆಂ (ಯಾದಚಂ. ೧೪-೫೬). ೩. [ಜೈನ] ಆದಿ 
ತೀರ್ಥಂಕರ ; ವೃಷಭನಾಥ : ವೃಷಭಧ್ವಜ ವೃಷಭನಾಥ (ಚನಾಲೆ. ೧೦-೧೦). [ಸಂ.] 


ವೃಷಭದ್ರಾಂಕ್ಷಿ (ನಾ). ಒಂದು ಬಗೆಯ ಸಸ್ಕ ;ನಾಗರಮುಸ್ತೆ : ""ವೃಷಭಧ್ವಾಂಕ್ಷಿ 


- ನಾಗರಮುಸ್ತೆ'' (ಒಷಧಿ. ೧೫೮). [ಸಂ. ವೃಷಭಧ್ವಾಂಕ್ಷೀ] 


ವೃಷಭನಾಥ (ನಾ).[ಜೈನ] ಆದಿತೀರ್ಥಂಕರ ; ವೃಷಭಸ್ವಾಮಿ : ಮನೋಹರ 


ವೃಷಲಾಂಛನಂ ವೃಷಮುಖಂ ವೃಷವಾಹನನಿಂದುಕುಂದಸೌಂದರತರವರ್ಣನೀ 
ವೃಷಭನಾಥಕಥಾರಚನೋಕ್ತಿಯಲ್ಲಿ ಮಾಲ್ಕ್‌ರದೆಮಗಾಗಳುಂ ವೃಷಭಯಕ್ಷನವಿಫ್ನು 
ಮನಃಪ್ರವೃತ್ತಿಯಂ (ಆದಿಪು. ೧-೮); ವೃಷಭಧ್ವಜ ವೃಷಭನಾಥ (ಜನಾಲೆ. ೧೦-೧೦). [ಸಂ.) 


ವೃಷಭಪತಿ (ನಾ). ನಂದಿಯ ಒಡೆಯ ; ಪಶುಪತಿ ; ಶಿವ : ಹಂಸಪತಿ ಗರುಡಪತಿ 


ವೃಷಭಪತಿ ಮೊದಲಾದ ಸರ್ವಜೀವಾಧಿಪತಿ ದೇವರಾಯಮಹಾರಾಯನ ಅರಸುತನ 
ಹೊಸತು (ಸಕವ. ಕ. 111, ೨-೪). (ಸಂ.) 


ವೃಷಭಪಾಳಿ 


ವೃಷಭಪಾಳಿ (ನಾ). ನಂದಿಧ್ವಜವುಳ್ಳವನು ; ಶಿವ : ಪದ್ಮರಿಪುಖಂಡಮಂಡಲ 
ುಂಡಿತಸುಮೌಳಿಧೃತಶೂಲಿ ವೃಷಭಪಾಳೀ . . . 

(ನವಮೋ. ೪-೧). [ಸಂ. ವೃಷಭಪಾಲಿ] 

ವೃಷಭಪುರುಷ (ನಾ). [ಕಾಮಶಾ] ಶಶ, ವೃಷ ಮತ್ತು ಹಯ ಎಂಬ 
ಮೂರುವರ್ಗದ ಪುರುಷರಲ್ಲಿ ಎರಡನೆಯ ವರ್ಗಕ್ಕೆ ಸೇರಿದವನು : 
ಅಗಲವಾಗಿ ಉನ್ನತವಾದ ತಲೆ ದೊಡ್ಡದಾದ ಮುಖ. .. ಶ್ಲೇಷ್ಮಪ್ರಕೃತಿ ನಡುಪಗಲೊಳು 
ಸುಖಪಂ . .. ಈ ಲಕ್ಷಣಂಗಳುಳ್ಳವಂ ವೃಷಭಪುರುಷಂ (ಕಾಮಶಾ. ೨೧೩). (ಸಂ.] 

ವೃಷಭಪ್ರಾಸ (ನಾ). (ಛಂದ] ""ಪ್ರತಿಪಾದದ ಮೊದಲೆರಡು ಸ್ವರಗಳ ನಡುವೆ 
ಒಂದೇ ವಿಧದ ಒಂದು ವ್ಮಂಜನಕ್ಕಾಗಲಿ, ಅನೇಕ ವ್ಮಂಜನಗಳಿಗಾಗಲಿ 
ಹಿಂದೆ ಅನುಸ್ವಾರವಿರಲು ವೃಷಭಪ್ರಾಸ'' (ಕೈಪಿಡಿ ೭೨). [ಸಂ.] 10 

ವೃಷಭಮಾಸ (ನಾ). [ಜ್ಯೋತಿ] ಹನ್ನೆರಡು ಸೌರಮಾಸಗಳಲ್ಲಿ ಎರಡನೆ 
ಯದು ; ಸೂರ್ಯನು ವೃಷಭರಾಶಿಯಲ್ಲಿರುವ ತಿಂಗಳು : ಸೂರ್ಯನು 
ರೇವತೀತಾರೆಯನ್ನು ಸೇರಿದ ಕ್ಷಣವೇ ಮೇಷಸಂಕ್ರಮಣ. ಆ ಕಾಲದಿಂದ ಸೂರ್ಯನು 
. . - ರೇವತೀತಾರೆಯಿಂದ ಕ್ರಾಂತಿವೃತ್ತದ ೩೦ ಡಿಗ್ರಿಗಳ ದೂರವನ್ನು ಸೇರುವವರೆಗೂ 
ಆಗುವ ಕಾಲಾಂತರವು ಮೇಷಮಾಸ. ಅಲ್ಲಿಂದ ಮುಂದಿನ ೩೦ ಡಿಗ್ರಿಗಳನ್ನು ದಾಟಲು 
ಸೂರ್ಯನು ತೆಗೆದುಕೊಳ್ಳುವ ಕಾಲವು ವೃಷಭಮಾಸ (ನಕ್ಷತ್ರ. ೪೮). (ಸಂ.] 

ವೃಷಭರಾಶಿ (ನಾ). [ಜ್ಕೋತಿ) ಜ್ಕೋತಿಶ್ಚಕ್ರದ ಹನ್ನೆರಡುರಾಶಿಗಳಲ್ಲಿ 
ಎರಡನೆಯದು : ವೃಷಭರಾಶಿಯಲ್ಲಿ ಹುಟ್ಟಿದವನು ಸುಂದರ ಸಮರ್ಥ ಒಯ್ಕಾರ 
ದಿಂದ ನಡೆಯುತ್ತಾನೆ, ಅದೃಷ್ಟಶಾಲಿ (ಜಾತತಿ. ೧೭-೨ ಟೀಕೆ). [ಸಂ.] 

ವೃಷಭಲಕ್ಷ್ಮ (ನಾ). ಅಂಶಗಣಗಳಲ್ಲಿ ಒಂದಾದ ರುದ್ರಗಣದ ಹದಿನಾರು 
ಪ್ರಭೇದಗಳಲ್ಲಿ ಒಂದು ; ಮೊದಲು ಮೂರು ಲಘು, ಅನಂತರ ಎರಡು 
ಗುರು ಬರುವಂತೆ ರಚನೆಯಿರುವ ರುದ್ರಗಣ (ಟಟಟ--: ರುದ್ರಗಣಮೆಂತೆಂ 
ದೊಡೆ : ೧. ಗಂಗಾಧೀಶಂ ೨. ಗಿರಿಜಾಕಾಂತಂ ೩. ನೀಲಕಂಠಂ ೪. ವೃಷಭಲಕ್ಷ ೦ 
[ಪಾಠಾಂ.ಕೃ್ಯ೦] ೫. ಕಾಮಾಂತಕಂ . .. ೧೬. ಮದನರಿಪು (ಛಂದೋಂಬು. ೫-೨೪೦ ವ). 

[ಸಂ.] 

ವೃಷಭಲಾಂಛನ (ನಾ). ೧. ವೃಷಭಧ್ವಜ ; ಶಿವ. ೨. ವೃಷಭಲಾಂಛನವುಳ್ಳ 
ಒಬ್ಬ ರಾಜ : ಸ್ವಸ್ತಿ ಸಮಧಿಗತ ಪಣ್ಣುಮಹಾಶಬ್ದ ಮಹಾಸಾಮಂತ :೦ಲ:ವಾನರಧೃಜ 
ವೃಷಭಲಾಂಚ್ಛನ [ಶೋ)ಣಿತಪುರಾಧೀಶ್ಚರ ಪತಿಗೊಡ್ಡಿಕೊಲ್ವ (ಎಕ. 1೪ (ಇ). ಚಾಮರಾ. 
೧೧೪-೨ ;ಸು. 1೧ ನೆಯ ಶತ). (ಸಂ.) 

ವೃಷಭವಾಹನ (ನಾ). ನಂದಿವಾಹನ ; ಶಿವ : ಬೆಟ್ಟದಪುರದ ಮೇಗಳ ಮನೆ 
ಲಿಂಗಣ್ಣನ ಮಗ ನಗಶಟಯು ಮಾಡಿ ವಪಿಶಿದ ಹಿತ್ತಾಳೆ ವೃಷಭವಾಹನ ಶೇವಾರ್ಥ 
(ಎಕ. ೪ (R). ಪಿರಿಯು. ೬೩-೬; 1667). ([ಸಂ.] 

ವೃಷಭವಾಹಿನಿ (ನಾ). ಹಸು ; ಆಕಳು ; ಗೋವು : ""ರೋಹಿಣಿಯನಡ್ವಿಯರ್ಜುನಿ 
ವೃಷೆ ಗೋ ವೃಷಭವಾಹಿನಿಯೆನೆ ಹಸು'' (ಮಂಗರಾ. ೫೬-೬). (ಸಂ. ವೃಷಭವಾಹಿನೀ) 

ವೃಷಭಾಕ್ಷಿ (ನಾ). ಒಂದು ಬಗೆಯ ಸಸ್ಕ : "" ವೃಷಭಾಕ್ಲೀ -- ಬಿಳಿಯಗಿರಿಕರ್ಣಿಕೆ '' 
(ಓಷಧಿ. ೧೫೭), (ಸಂ. ವೃಷಭಾಕ್ಷೀ) 

ವೃಷಭಾಚಲ, ವೃಷಭಾಚಳ (ನಾ). [ಜೈನ] ವೃಷಭಾದ್ರಿ : ಇತ್ತುತ್ತರಭರತ 
ಮನಾಳುತ್ತಿರ್ದರನೇಕಚಕ್ರವರ್ತಿಗಳ ಪೆಸರ್‌ ಸುತ್ತಿ ಬರೆದಿರೆ ನಿಬಂಧದ ಹೊತ್ತಗೆ 
ಯೆಂಬಂತಿರಿರ್ದ ವೃಷಭಾಚಲಮಂ ಕಂಡು (ಶಾಂತಿ. ೧೧-೬೧). ವೃಷಭಾಚಳ: 
ಭರತೇಶ್ವರನುಂ ತೆಂಕಮೊಗದೆ ಬಂದುತ್ತರಭರತದ ಮಧ್ಮಮಖಂಡದ ನಡುವೆ (೪ 
ವೃಷಭಾಚಳಮಂ ಕಂಡು ವಿಜಯಪ್ರಶಸ್ತಿಯಂ ಅಲ್ಲಿ ಬರೆಯಿಸುವೆನೆಂದು ಪೋಗಿ 
(ಚಾವುಂಪು ೪೨). [ಸಂ.] 

ವೃಷಭಾಚಳ "ವೃಷಭಾಚಲ' ನೋ. 

ವೃಷಭಾದ್ರಿ (ನಾ). [ಜೈನ] ""ಉತ್ತರಭಾರತದಲ್ಲಿ ಹಿಮವತ್‌ಪರ್ವತದ 
ಮಧ್ಯಮಕೂಟಕ್ಕೆ ನೇರವಾಗಿ ದಕ್ಷಿಣದಲ್ಲಿರುವ ಪರ್ವತ. ಚಕ್ರವರ್ತಿಗಳು |ಆ 
ತಮ್ಮ ಷಟ್ಟಂಡವಿಜಯಪ್ರಶಸ್ತಿಯನ್ನು ಶಾಸನವನ್ನಾಗಿ ಕೆತ್ತಿಸುವ ಪರ್ವತ'' 


ಪಾಲಿಸುಗೆ ರಾಮೇಶ್ವರಾ 


20 


30 


35 


೮೦೦೬ 


ವೃಷಮಾರ್ಗ 


(ಚೈನಕೋ.೨೩೭) : ಆ ವೃಷಭಾದ್ರಿಯ ಮೇಖಲಾಭಿತ್ತಿಯೊಳಾಶ್ಮೀಯ ವಿಶ್ವವಿಶ್ವಂಭರಾ 
ವಿಜಯಪ್ರಶಸ್ತಿಯನಲಕ್ಕಿಯೊಳ್‌ಬರೆಯಿಸುವೆಂ (ಆದಿಪು ೧೩-೭೦ ವ) ; ವೃಷಭಾದ್ರಿಯಲ್ಲಿ 
ತನ್ನಯ ಪೆಸರಂ ಬರಸಿಟ್ಟು ವಜ್ರನಾಭಿಮಹೀಶಂ . . . ಕ್ಷೇಮಂಕರಮುನಿಗಳ 
ಸಮಕ್ಷದೊಳ್ಡೀಕ್ಷೆಗೊಂಡಿರುತ್ತಿರಲ್‌ (ಪುಣ್ಮಾಸ್ರ. ೪-೪೭). ಸಂ.) 


5 | ವೃಷಭಾಧರ (ನಾ). ನಂದಿಯ ಲಾಂಛನವನ್ನುಳ್ಳವನು ; ಶಿವ : ಹರನು ಗೌರೀ 


ನಾಥ ವೃಷಭಾಧರನು ಕೈಲಾಸೇಂದ್ರ ಢಮರುಗಧರ ತ್ರಿಶೂಲಿಯು (ಬಜ್ಜಪು. ೭೩-೪೭). 
(< ಸಂ. ವೃಷಭಧರ./ 1p ಇದು ಛಂದಸ್ಸಿಗಾಗಿ ಮಾಡಿಕೊಂಡಿರುವ ರೂಪ] 
ವೃಷಭಾಯ (ನಾ). (ವಾಸ್ತು) ಮನೆ, ದೇವಾಲಯ ಮೊದಲಾದುವನ್ನು 
ಕಟ್ಟುವ ಎಂಟು ಆಯಗಳಲ್ಲಿ ಒಂದು : ಧ್ವಜಾಯಂ, ಧೂಮಾಯಂ, ಸಿಂಹಾಯಂ, 
ಶುನಕಾಯಂ, ವೃಷಭಾಯಂ, ಖರಾಯಂ, ಗಜಾಯಂ, ವಾಯಸಾಯಂ - ಈ ಎಂಟು 
ಆಯಂಗಳುಂ ಮೂಡಲ್‌ ಮೊದಲಾಗಿ ಸವೃದಿಂದೆ ಎಂಟುದಿಕ್ಕಿನಲ್ಲಿಯುಮಿರ್ಪುವು 
(ಲೋಕೋಪ. ೩-೧೯ ಟೀಕೆ): ವಿಸ್ತಾರವಾಗಿ ಉದ್ದ ಅಗಲವನು ಅಳೆದು ಒಟ್ಟುಗೂಡಿಕೊಂಡ 
ಕೋಲು ಯೆಷ್ಟೋ ಅದನು ೩ ಹೆಚ್ಚಿ... ಅದಂ ೮ ರಿಂ ಭಾಗಿಸಿ ಉಳಿದವು ಆಯಂಗಳೂ 

೬೬.೬ ೫ ವುಳಿದರೆ ವೃಷಭಾಯ (ಆಯಟೀ. ೧-೬). "ಧೂಮಾಯ' ಪರಾ. (ಸಂ.; 


15 ವೃಷಭಾಯತ (ನಾ). ಎತ್ತಿನ ಗಂಭೀರತೆ ; ವೃಷಭದ ಗಾಂಭೀರ್ಯ : - 


ವೃಷಭಾಯತದೊಳಾಂತ ಭಟರೊಳ್ಳೆಳಂಚುವ ಪರುಷಭಾಷಿತವನಬಲೆ ನಿನ್ನೊಳಾಡುವುದು 
ಪೌರುಷಭಾವಮಲ್ಲ (ಜೈಮಿಭಾ. ೧೬-೧೨). (ಸಂ.) 

ವೃಷಭಾಸನ (ನಾ). ಇಪ್ಪತ್ತುಮೂರು ಬಗೆಯ ದೇಶೀಯಸ್ಥಾನಕಗಳಲ್ಲಿ 
ಒಂದು : ಸ್ವಸ್ತಿಕ, ವರ್ಧಮಾನ, ನಂದ್ಕಾವರ್ತ, ಸಂಹತ, ಸಮಪಾದ . . , 
ನಾಗಬಂಧ , ವೃಷಭಾಸನ - ಈ ಇಪ್ಪತ್ತಮೂಜು ದೇಶೀಯಸ್ಥಾನಕಂಗಳ್‌ (ಲಾಸ್ಕರಂ. 
ಏ-೧೨ವ). ([೫0.] 

ವೃಷಭೇಂದ್ರ (ನಾ). ೧. ಶ್ರೇಷ್ಠವಾದ ಎತ್ತು ; ಉತ್ತಮವಾದ ಗೂಳಿ : 
ವೃಷಭೇಂದ್ರನಂದಮಾಗಳ್‌ ವಿಷಮತರಂ ಮುನ್ನಿನಂದಮಲ್ಲಂ . . . ದೇವ ನಿಮ್ಮನೇಂ 
ಬಗೆದಪನೇ (ಪಂಚತಂ. ೯೬-೧೫೮) ; ಮಕರ ತರಕ್ಷು . . . ವೃಷಭೇಂದ್ರ ತಾರ್ಕ್ಸ್ಮ ಶಶಿ ಭಾನು 
ನಿಶಾಚರಖಡ್ಗಚಿಹ್ನಕೌತುಕವೆಸೆಯಲ್‌ (ನಳಚಂ. ೨೪೫). ೨. ಶಿವನ ವಾಹನವಾದ 
ನಂದಿ ; ಬಸವ : ದೇವಲಖುಷಿ ನೆಲಸಿರ್ದತಿಪಾವನ ರುಕ್ಮಾಂಗಪರ್ವತದ ಮಧ್ಮ 
ದೊಳಂ ದೇವರ್ಕಳಅಸುತಿರಲೊಡನಾ ವಿಭು ವೃಪಭೇಂದ್ರನಿರ್ದ ಪರಿಯಂತಿರ್ಕುಂ 
(ಹಮ್ಮಿರ. ೫-೨); ಪ್ರಮಥಾಮರರೊಂದುಗೂಡಿ ದಿವ್ಕಾನಕರಾವಮುಣ್ಮೆ ವೃಷಭೇಂದ್ರ 
ನನೇಟ್‌ ನಿಜಾಂಗಕಾಂತಿಯಿಂ ಭಾನುಕರೋತ್ಕರಂ ಮಸುಳೆ ಬಾನ್ಗಡರ್ದೆಯ್ದಿದನಿತ್ತ 
ಲೀಶ್ವರಂ (ಶಬಶಂ. ೫-೫೬). ೩. [ಜೈನ] ಬಿಳಿಯ ಎತ್ತು : ರಜತಗಿರಿರುಂದ್ರನಂ 
ಜಿತಶರಚ್ಚಂದ್ರನಂ ನಿಜವದನವನಜಮಂ ಪುಗುವ ವೃಷಭೇಂದ್ರನಂ ನೋಡಿ ಗಜಗಮನೆ 
ಕನಸೆಂದು ಬಗೆವನ್ನೆಗಂ (ಆದಿಪು. ೭-೨೭ ರಗಳೆ). (ಸಂ.) 

ವೃಷಭೇಂದ್ರಗಮನ (ನಾ). ನಂದಿಯ ಮೇಲೆ ಸಂಚರಿಸುವವನು ; ಶಿವ : 
ಘೋರಕಾಲಭುಜಂಗವಿಷಸಂಹಾರನಂ ವೃಷಭೇಂದ್ರಗಮನಾಕಾರನಂ ಭವದೂರನಂ 
ಕೊಂಡಾಡಿ ಮುಂಡಾಡಿ (ಬಸಪು. ೪೬-೭೪). ([ಸಂ.] 

ವೃಷಭೇಶ್ವರ (ನಾ). ೧. ಶ್ರೇಷ್ಠವಾದ ಎತ್ತು ; ಉತ್ತಮವಾದ ಯಷಭ. 
೨. ಶಿವನ ವಾಹನವಾದ ನಂದಿ ; ಬಸವ : ಪುಣ್ಯದ ಪುಂಜದಂತೆ ಶಿವನ 
ಸದ್ಗುಣರಾಶಿಯಂತೆ ಭಕ್ತರ ಬೆಳ್ಹಸದಂತೆಸೆವ . . . ಅಖಂಡಚಿತ್ರಿಂಡ ವೃಷಭೇಶ್ವರನಂ 
ಕಂಡು ದೂರದಿಂ ವಂದಿಸುತ್ತಿರ್ದನಂ (ಹಮ್ಮಾರ. ೫-೪ ಮ. ೩. [ಜೈನ] ಆದಿತೀರ್ಥಂಕರ ; 
ವೃಷಭನಾಥ : ಮುನ್ನಂ ವೃಷಭೇಶ್ವರಂ ವಜ್ರಜಂಘನಾದ ಭವದೊಳಾ ಮಹಾತ್ಮಂಗೆ 
ತಂಗೆಯಾದ ಸುಂದರಿಯೆ ಕತಿಪಯಭವಪರಿಭ್ರಮಣದಿಂ ಬಂದು . . . ಸುನಂದೆಗಂದು 
ನಂದನೆಯಾದಳ್‌ (ಆದಿಪು. ೮-೫೩ ವ). (ಸಂ. 

ವೃಷಭೋಪಗತೆ (ನಾ). ಗರ್ಭಕಟ್ಟಿದ ಹಸು ; ಗರ್ಭನಿಂತ ಆಕಳು : ""ವೇಹತ್‌, 
ವೃಷಭೋಪಗತಾ -- ಈ ೨ ಕಟ್ಟಿದಾವು'' (ಹಲಾಯು. ೪೫-೧೧೪). 

(ಸಂ. ವೃಷಭೋಪಗತಾ) 
ವೃಷಮಾರ್ಗ (ನಾ). ಧರ್ಮಮಾರ್ಗ ; ಸತ್ಪಥ; ಪುಣ್ಯದ ದಾರಿ : ಶ್ರೀದೇವೇಂದ್ರ 


ವೃಷಮುಖ 


ಮುನೀಂದ್ರವಂದಿತಗುಣವ್ರಾತಂ . . . ದುರ್ವಾರಸಂಸಾರವಿಚ್ಛೇದೋಪಾಯನಿಯುಕ್ತ 
ಸೂಕ್ತಿವೃಷಮಾರ್ಗಾಗ್ರೇಸರಂ ಪಾಪಹೃತ್‌ಪಾದಾಬ್ದಂ ದಯೆಗೆಯ್ದ್ವನಕ್ಕೆಮಗೆ ಮುಕ್ತಿ 
ಶ್ರೀಸುಖಾವಾಪ್ತಿಯಂ (ಆದಿಪು. ೧-೧). (ಸಂ.] 

ವೃಷಮುಖ (ನಾ). ೧. ಎತ್ತಿನ ಮುಖ. ೨. [ಜೈನ] ಎತ್ತಿನಂತೆ ಮುಖವುಳ್ಳ 
ಒಬ್ಬ ಯಕ್ಷ: ಮನೋಹರವೃಷಲಾಂಛನಂ ವೃಷಮುಖಂ ವೃಷವಾಹನನಿಂದುಕುಂದ |5 | 
ಸೌಂದರತರವರ್ಣನೀ ವೃಷಭನಾಥಕಥಾರಚನೋಕ್ತಿಯಲ್ಲಿ ಮಾಟ್ಕಿರದೆಮಗಾಗಳುಂ 
ವೃಷಭಯಕ್ಷನವಿಫ್ಲಮನಃಪ್ರವೃತ್ತಿಯಂ (ಆದಿಪು. ೧-೮). [ಸಂ.] 

ವೃಷರಥ (ನಾ). ೧. ನಂದಿವಾಹನ ; ಶಿವ. ೨. ಮೂಷಿಕವಾಹನ ; ಗಣಪತಿ : 
ಪರಶುಧರ ಗಣಪತಿ ವಿನಾಯಕ ಗಜಾಸ್ಕ ಜಯ ಪುರಹರತನೂಜ ವೃಷರಥ ಲೋಕವಶ್ಶ 
ಜಯ (ನಳಚಂ. ೨೩೨). ([ಸಂ.) 

ವೃಷರಾಜ (ನಾ). ೧. ವ ವೃಷಭೇಶ್ವರ ೧. ೨. - ವೃಷಭೇಶ್ವರ ೨ : 
ಚಂಡ ಸುರಥನ ಶಿರವನಸುರಹರನಾಜ್ಞಿಯಿಂ ಕೊಂಡು ಗರುಡಂ ಪ್ರಯಾಗವ 
ನೈದಲೀಶ್ವರಂ ಕಂಡು ವೃಷರಾಜನಂ ಕಳುಹಿ ತರಿಸಿದನದಂ ರುಂಡಮಾಲೆಯ ತೊಡವಿಗೆ 
"ಜೈಮಿಭಾ. ೧೪ ಸೂಚನೆ). (ಸಂ.] 

ವೃಷರಾಶಿ (ನಾ). ಎ ವೃಷಭರಾಶಿ : ಇನಜಂ ಮೇಷದೊಳೊಂದಿದಂದು ಕಪಟಂ 
- .* ವೃಷರಾಶಿಯೊಳ್‌ ನೆಲಸ ವರ್ಜ್ಯಂ ಸ್ವಲ್ಪವಿತ್ತಂ ವಧೂಜನಮಿತ್ರಂ ಬಹುಭಾರ್ಯಂ 
(ಚಾತು. ೧೭-೩೨). [ಸ0.) 

ವೃಷಲ, ವೃಷಳ (ನಾ). ೧. ಕೀಳುಜಾತಿಯಲ್ಲಿ ಹುಟ್ಟಿದವನು; ಶೂದ್ರ ; 
ಅಂತ್ಕಜ: ""ತುರ್ಯಜಾತಿ ತಾಂ ವೃಷ[(ಲನಂತೃ]ವರ್ಣಂ ಶೂದ್ರಂ'' (ವಸ್ತುಕೋ. 
೬೩-೭೧). ೨. ಕುದುರೆ ; ಅಶ್ವ. ೩. ಬೆಳ್ಳುಳ್ಳಿ. ೪. ಅಧಾರ್ಮಿಕನಾದವನು ; 
ಪಾಪಾತ್ಮ. ೫. ನೃತ್ಯಗಾರ. ೬. ಎತ್ತು ; ವೃಷಭ. ೭. ಬಹಿಷ್ಕರಿಸಲ್ಪಟ್ಟವನು ; 
ಹೊರಹಾಕಲ್ಪಟ್ಟಿವನು. ೮. ಮೇಲ್ಜಾತಿಯಲ್ಲಿ ಹುಟ್ಟಿ, ತನ್ನ ಮತಧರ್ಮ 
ವನ್ನು ಪಾಲಿಸದೆ ಜಾತಿಭ್ರಷ್ಟನಾದವನು. ೯. ಚಾಣಕ್ಕನಿಂದ ಪೋಷಿತನಾಗಿ 
ಪ್ರಸಿದ್ಧ ರಾಜನಾದ ಚಂದ್ರಗುಪ್ತನ ಹೆಸರು ; ॥ ಇವನು ನಂದರಾಜನಿಂದ 
ಶೂದ್ರಸ್ತ್ರೀಯಲ್ಲಿ ಹುಟ್ಟಿ, ಚಾಣಕ್ಕನಿಂದ ಮಾತ್ರ ಹೀಗೆ ಕರೆಯಲ್ಪಡು 
ಕ್ತಿದ್ದವನು : ಎಲೆ ವೃಷಲನೇ, ಅಕಾರಣವಾದ ಇಂಥ ಪೋಲುವೆಚ್ಚಮಂ 
ಮಾಡಕೂಡದು (ಮುದ್ರಾಮಂ. ೩೨೫). ವೃಷಳ : ೯. ಎಲೈ ವೃಷಳನೇ ದೈವವೇ 
ಪ್ರಮಾಣವೆಂದು ಪೌರುಷಹೀನರಾದವರು ಹೇಳುವರು (ಮುದ್ರಾಮಂ. ೩೩೧). [ಸಂ.) 

ವೃಷಲಾಂಛನ (ನಾ). ೧. ಇ ವೃಷಭಲಾಂಚನ ೩. ೨. [ಜೈನ] ವೃಷಭದ 
ಚಿಹ್ನೆಯುಳ್ಳೆ ಒಬ್ಬ ಯಕ್ಷ : ಮನೋಹರವೃಷಲಾಂಛನಂ ವೃಷಮುಖಂ ವೃಷ 
ವಾಹನನಿಂದುಕುಂದಸೌಂದರತರವರ್ಣನೀ ವೃಷಭನಾಥ ಕಥಾರಚನೋಕ್ತಿಯಲ್ಲಿ 
ಮಾಲ್ಕ್‌ರದೆಮಗಾಗಳುಂ ವೃಷಭಯಕ್ಷನವಿಫ್ಲಮನಃಪ್ರವೃತ್ತಿಯಂ (ಆದಿಪು ೧-೮). (ಸಂ.] 

ವೃಷಲಿ (ನಾ). ೧. ಮದುವೆಯಾಗುವ ಮುನ್ನ ಯತುಮತಿಯಾಗಿ ತಂದೆಯ 
ಮನೆಯಲ್ಲಿರುವ ಕನ್ಮೆ: ತನ್ನ ತಂದೆಯಾಲಯದೊಳಂ ಮದುವೆಯಾಗದಾ 
ಮೈನೆರದೊಡಾ ಕನ್ನೆ ವೃಷಲಿಯೆನಿಪ್ಪಳು (ವೀಶ್ಶಪು. ೩-೨-೨೩). ೨. ಮುಟ್ಟಾದ 
ಹೆಂಗಸು. ೩. ಮಕ್ಕಳಿಲ್ಲದ ಸ್ತ್ರೀ; ಬಂಜೆ. ೪. ಹುಟ್ಟುವಾಗಲೇ ಸತ್ತ 
ಮಗುವನ್ನು ಹಡೆದವಳು. ೫. ಕೀಳುಜಾತಿಯವಳು ; ಶೂದ್ರಸ್ತ್ರೀ. ೬. ತನ್ನ 
ಗಂಡನನ್ನು ಬಿಟ್ಟು ಪರಪುರುಷನನ್ನು ಸೇರಿದವಳು. (ಸಂ. ವೃಷಲೀ] 

ವೃಷಲೀಪತಿ, ವೃಷಳೀಪತಿ (ನಾ). ಶೂದ್ರಸ್ತ್ರೀಯನ್ನು ಮದುವೆಯಾದ ಅಥವಾ 
ಅಂತಹ ಸ್ತ್ರೀಯನ್ನು ತನ್ನ ಉಪಪತ್ನಿಯಾಗಿ ಪರಿಗ್ರಹಿಸಿದ ಬ್ರಾಹ್ಮಣ. 
ವೃಷಳೀಪತಿ: ಅಶ್ರೋತ್ರಿಯನಾ ವೃಳಿ£ವೃಷಳೀ3ಪತಿಯಯಂಧನ ಕುರುಡನ ಕೃಶನ 
ದೀನನ ಸದಾಕೇಶಧಾರಿಯ ದುರಾತ್ಮನ ವಾಚಾಟನಯಿರುವ ಮೊದಲಾದವರ ಶ್ರಾದ್ಧಕ್ಕೆ 
ಹೇಳೆಬಾರದು (ಶೇಷಧೆ. ೨೦-೧೬). 

ವೃಷಲೀವಲ್ಲಭ (ನಾ). ಎ ವೃಷಲೀಪತಿ : ಮೊದಲಲಾ ಮಾಹಿಷಿಕನನು ಮಧ್ಯದಲಿ 
ವೃಷಲೀವಲ್ಲಭನನಂತೃದಲಿ ವಾಗ್ದೋಷಕನ ಕಂಡವರುಗಳ ಭಾಗ್ಯನಿಧಿ ಕದಡಿ ಹರಿವುದು 

[ಸಂ.) 


ರಾವ, 


20 


30 


40 


45 


(ಹುವ್ಮಾಉ. ೪-೪೮). 


೮೦೦೭ 


[ಸಂ.) | 


ವೃಷಿ 


ವೃಷವಾಹನ (ನಾ). ೧. ನಂದಿಯನ್ನು ವಾಹನವಾಗಿ ಉಳ್ಳವನು ; ಶಿವ. 
೨. [ಜೈನ] ವೃಷಭವಾಹನವನ್ನುಳ್ಳ ಒಬ್ಬ ಯಕ್ಷ : ಮನೋಹರವೃಷಲಾಂಛನಂ 
ವೃಷಮುಖಂ ವೃಷವಾಹನನಿಂದುಕುಂದಸೌಂದರತರವರ್ಣನೀ ವೃಷಭನಾಥ ಕಥಾರಚ 
ನೋಕ್ತಿಯಲ್ಲಿ ಮಾಟಕ್ಕಿರದೆಮಗಾಗಳುಂ ವೃಷಭಯಕ್ಷನವಿಘ್ನಮನಃಪ್ರವೃತ್ತಿಯಂ 
(ಆದಿಪು. ೧-೮). [ಸಂ.] 

ವೃಷಸತ್ರ (ನಾ). [ಕಾಮಶಾ] ಶಶ, ವೃಷ ಮತ್ತು ಹಯ ಎಂಬ ಮೂರು 
ವರ್ಗದ ಪುರುಷರಲ್ಲಿ ಎರಡನೆಯ ವರ್ಗಕ್ಕೆ ಸೇರಿದವನು : ವಿವಿಧಗುಣಂ 
ನಾಗರಿಕ ವಿಟ ವಿದೂಷಕ ಪೀಠವರ್ಧನಂ ಪರಿವೃ(ವ್ರಟ್‌) ತ್ಕಾಗಿ ವಿವೇಕಿ ಭೋಗಿ ಚೆಲ್ವಂ 
ನವಯೌವನನರುಜನರ್ಥಪರಿ(ತಿ?) ವೃಷಸತ್ವಂ (ಮದು. ೧೦- ೧೩). (ಸಂ. 


| ವೃಷಸ್ಕಂಧ (ನಾ). ಎತ್ತಿನ ಹೆಗಲಿನಂತೆ ವಿಶಾಲವಾದ ಮತ್ತು ದೃಢವಾದ 


ಹೆಗಲುಳ್ಳವನು : ಆ ಪೀನ ವೃಷಸ್ಕಂಧನುಮಾ ಪದ್ಮಾ ಸ್ಮೆಯರ ಮನಮನಿರ್ಕುಳಿಗೊಂಡಂ 
(ಅದಿಪು ಆ-೨೫). [೫ಂ.] 


: ವೃಷಸ್ಯಂತಿ (ನಾ). ೧. ಬೆದೆಯೇರಿದ ಹಸು ; ಉದ್ರೇಕಗೊಂಡ ಆಕಳು. 


೨. ಕಾಮಾತುರೆಯಾದವಳು : '"ವೃಷಸ್ಕಂತೀ, ರತಾರ್ಥಿನೀ ---- ಈ ೨ ಸುರತದಲಕೆ 


” ಯವಳ್‌'' (ಹಲಾಯು. ೮೦-೩೩೧). [ಸಂ. ವೃಷಸ್ಕಂತೀ) 


ವೃಷಳ "ವೃಷಲ' ನೋ. 


ವೃಷಳೀಪತಿ "ವೃಷಲೀಪತಿ' ನೋ. 
ವೃಷಳೆ (ನಾ). ಎ ವೃಷಲಿ ೧ : ಧರೆಯೊಳಂಜನೆ ಕುಂಜರಾಖ್ಯಂಗುದಿಸಿ ಬೆಳೆವುತಿರೆ 
. ಬಹುಕಾಲ ವೃಷಳೆಯದೆನಿಪ ತತ್ಸುತೆಗುಚಿತವರನನು ವನದೊಳಜಸಿದನು 

(ಕೌಶಿರಾ. ೭-೧೨). [ ಆ ಸಂ. ವೃಷಲೀ] 

ವೃಷಾಂಕ (ನಾ). ೧. ನಂದಿಯ ಲಾಂಛನವುಳ್ಳವನು ; ಶಿವ : ಒಯ್ಯಗೆ ಪಾರ್ದೆಚ್ಚ 
ವೃಷಾಂಕನಂಬು ತನುವಂ ಪಚ್ಚಂತೆ ಕೊಂಡತ್ತು ತೊಟ್ಟಗೆ ವೈಮಾನಿಕಕೋಟಿಗಂದು 
ಪಿರಿದೊಂದುತ್ಸಾಹಮಪ್ಪನ್ನೆಗಂ (ಪಂಪಭಾ. ೮-೧೬). ೨. ಇಲಿಯ ಲಾಂಛನವನ್ನುಳ್ಳ 
ವನು ; ಗಣಪತಿ. ೩. ಧಾರ್ಮಿಕ ನಡವಳಿಕೆಯ ವ್ಯಕ್ತಿ ; ಸಾತ್ರಿಕಸ್ತಭಾವದ 
ಮನುಷ್ಯ. ೧, ೩ : ಅರಿಕಾಮಥ್ವಂಸಿ . . . ವೃಷಾಂಕಂ ವಿಬುಧನುತನುಮಾ 
ಕಾಮಿನೀಜೀವಿತೇಶಂ ಪರಮ್ಮೆಶ್ಶ್ಚರ್ಯಾಸ್ಪದಂ ರಕ್ಷಿಸುಗೆ ವಸುಧೆಯಂ ಯುದ್ಧ 
ರಂಗತ್ರಿಣೇತ್ರಂ (ಜಗವ. ೧-೬). ೪. ನಪುಂಸಕ ; ಷಂಡ. ೫. ಒಂದು ಬಗೆಯ ಸಸ್ಕ. 

(ಸಂ. 

ವೃಷಾಕಪಿ (ನಾ). ೧. ವಿಷ್ಣು : ""ವಿಷ್ಣುಃ, ಕೃಷ್ಣಃ, ಕೇಶವ: . . . ವೃಷಾಕಪಿ: . . . 
ವನಮಾಲೀ, ಗದಾಧರಃ - ಈ ೪೫ ನಾರಾಯಣನ ಪೆಸರ್‌'' (ಹಲಾಯು. ೫-೨೩). 
೨. ಈಶ್ವರ ; ಶಿವ : ಕಪಿರಥಕುಶಲವನು ಕಂಡಾ ವೃಜಾಕಏ (ಪಾಲಂ. ವೃಷಧ್ವಜ] 
ವೃಷಭನಾನನವನು ನಿರೀಕ್ಷಿಸಿ ತೂಗಿದನು ಶಿರವ (ತೂರರಾ. ೬-೨೫-೫). ೩. ಬೆಂಕಿ ; 
ಅಗ್ನಿ. ೪. ಇಂದ್ರ. ೫. ಸೂರ್ಯ. ೬. ಮರದ ಕೊಂಬ,- ರೆಂಬೆ. 
೭. ಒಂದು ಬಗೆಯ ಪ್ರಾಣಿ. ಆ. ಕತ್ತಿ ; ಖಡ್ಗ. ""ಶಿಪಿವಿಷ್ಟಾಗ್ನಿ ಮುಕುಂದ ಶಾಖ 
ಮೃಗಭೇದಂ ಖಡ್ಗಮಿಂತುಂ ವೃಷಾಕಪಿಶಬ್ದಂ'' ಖಾನಾ. ೫೯). [ಸಂ.) 

ವೃಷಾಧಿಪ (ನಾ). ಎ ವೃಷಭೇಶ್ವರ ೨ : ನಿಶಿತವಿಶಾಣದಿ€ ಮೃಡವೃಷಾಧಿಪ 
ನೀಡೀಬಿದೆತ್ತೆ ತತ್‌ಕ್ಷತ ಪ್ರಸರಮ ತಪ್ಪಲಲ್ಲ ಲಿಪಿಯಂತಿರ ಏಿಶ್ವಕಧೀಶನೊರ್ವನೆನಿಸಿದಂ 
(ಶಬಶಂ. ೧-೩೬). ([ಸಂ.] 

ವೃಷಾವಾಸ (ನಾ). ಒಂದು ಬಗೆಯ ಸಸ್ಕ ; ಆಡುಸೋಗೆ ; ಆಡುಮುಟ್ಟದ ಗಿಡ : 
""ವೃಷಾವಾಸಃ, ಆಟರೂಷಕಃ --. ಈ ೨ ಅಡುಸೋಗೆ'' (ಹಲಾಯು. ೩೩-೪೫). (ಸಂ.| 

ವೃಷಾಹವ (ನಾ). ಗೂಳಿಗಳ ಕಾಳಗಿ ; ಹೋರಿಗಳ ಸೆಣಸಾಟ : ಕಪಿವಿಲಂಘನ 
ಕೀಟಿನಿಯುದ್ದ ದ್ವಿಪರಣಪ್ರಕರಣ ವೃಷಾಹವ(ಆಜ:. ವಹ] ಶಘಫರಿಸಂಚರ ಸರ್ಪಗತಿ 
ಸವ್ಮಾಪಸವ್ಮಗಳ ಚಪಲತರ ಪಯಪಾಡುಗಳ ಕರ್ಕಶಮಾನಸದ 
ರಣನಿಪುಣ ನಿಕಷಾಸೂನುಗಳು ಕಾದಿದರು ಕಡುಜಿನಲ £ತುರರಾ. ೬-೧೪-೧೦೭). ಸಂ.) 

ವೃಷಿ (ನಾ). ೧. ವೇದಾಧ್ಯಯನ ಮಾಡುವ ವಿದ್ಕಾರ್ಥಿಯ ಆಸನ ; 
ದರ್ಭಾಸನ ; ಕುಶಾಸನ. ೨. ನೂಲ್ಕುವೇದಗಳನ್ನೂ ಪಠಿಸುವವನು ; 


ಕಡುಕುಪಿತ 


ವೃಷೆ 


ಚತುರ್ವೇದಪಂಡಿತ : ವೇದಶಾಸ್ತ್ರದ ನಿಷ್ಠನೇ ಭಟ್ಟನೈ ನಾಲ್ಕುವೇದಪಾಠಕನೆ 

ವೃಷಿಯೇಕಶಾಖೆಯ ಮಾತ್ರ ವೇದವೋದುವನೆ ಸುಶ್ರೋತ್ರಿಯಂ ಸಷಡಂಗವೇದಿಯೆ 

(ಸಂ. ವೃಷೀ) 

ವೃಷೆ (ನಾ). ೧. ಹಸು ; ಆಕಳು ; ಗೋವು : “ರೋಹಿಣಿಯನಡ್ವಿಯರ್ಜುನಿ ವೃಷೆ 
ಗೋ ವೃಷಭವಾಹಿನಿಯೆನ ಹಸು'' (ಮಂಗರಾ. ೫೬-೩). ೨. ಒ೦ದು ಬಗೆಯ ಮರ : 
"ಚಿತ್ರಾ, ಉಪಚಿತ್ರಾ, ನೃಗ್ರೋಧೀ . . . ವೃಷಾ . . . ರಂಡಾ, ಮೂಷಕಪರ್ಣಿ - ೧೦ 
ಎಲಿಯಾಲದ ಮರಕ್ಕೆ ಹೆಸರು, ಇಲೀಕಿಮಾಗಿಡೆ'' (ಸಿದ್ಧಾಂತಿ. ೧೬೨). ೩. ಒಂದು 
ಬಗೆಯ ಸಸ್ಮ. ಸಂ. ವೃಷಾ) 

ವೃಷೇಂದ್ರಧ್ವಜ (ನಾ). ೧. ನಂದಿಯ ಚಿಹ್ನೆಯುಳ್ಳ ಬಾವುಟ, - ಪತಾಕೆ. 
೨. ನಂದಿಯ ಧ್ವಜವುಳ್ಳವನು ; ವೃಷಭಲಾಂಛನವುಳ್ಳವನು ; ಶಿವ : ರುರು 
ಘಂಟಾಕರ್ಣಂ . . . ಶಂಕರನೋಂಕಾರಂ ವೃಷೇಂದ್ರಧ್ವಜಂ . . . ವೀರಭದ್ರಂ 
(ರಾಜಶೇ. ೧೪-೧೫೩). |೫೦.) 

ವೃಷ್ಟಿ (ನಾ). ೧. ಮೋಡ ಕರಗಿ ಸುರಿಯುವಿಕೆ, - ವರ್ಷಿಸುವಿಕೆ ; ಮಳೆ : 
ಕಜಲಭೂಮಿಯಲ್ಲಿ ಕಟ್‌ದ ವೃಷ್ಟಿಯ ತೆಅನಂತೆ ಅವರೆತ್ತ ಬಲ್ಲರು ಎನ್ನ ಸುಖದುಃಖವ 


ಯನೂಚಾನನು (ವೀಶೈಪು. ೭-೨-೧೮). 


(ಬಸಪು. ೪೫೫) ; ಅರಸ ಕೇಳ್ಳೆ ವೃಷ್ಟಿಗಳನಾ ಸುರಪ ಸುರಿಯದೆ ನಿಂದನಳಿದವು [15 


ಧರೆಯೊಳೋಷಧಿಗಳು ಮಹಾದ್ಭುತವಾಯ್ತು ಲೋಕದಲಿ (ತಿಮ್ಮಶ್ವ. ೯-೫೨). 
೨. ಸುರಿಯುವಿಕೆ ; ವರ್ಷಿಸುವಿಕೆ ; ಧಾರಾಕಾರವಾಗಿ ಬೀಳುವಿಕೆ : ಕವಿತಾ 
ವಲ್ಲೀಸುಧಾವೃಷ್ಟಿ ಸರ್ವರಸೋತ್ಪಾದನವೀನಸೃಷ್ಟಿ ಬುಧಹರ್ಷಾಕೃಷ್ಟಿ ಸರ್ವಾಂಗ 
ಸುಂದರಿ ಎದ್ಕಾನಟಿ ನಾಟಕಂ ನಲಿಗೆ ಮತ್ಕಾವ್ಯಸ್ತಲೀರಂಗದೊಳ್‌ (ಪಂರಾಮಾ. ೧-೬); 
ಅಂತರ್ಮುಹೂರ್ತಕಾಲಂ ಉತ್ಪಷ್ಟದಿಂ ದೇಶೋನಪೂರ್ವ ಕೋಟಿಕಾಲಂ ಭೇದಾಭೇದ 
ರತ್ನತ್ರಯಾತ್ಮಕಧರ್ಮಾಮೃತವೃಷ್ಟಿಯಿಂ ಆಸನ್ನಭವ್ಯಸಸ್ಮಸಮೃದ್ಧಿಯಂ ಮಾಡುತ್ತುಂ 
(ಶತ್ತ್ವಪ್ರ. ೩೬೮). [ಸಂ.) 

ವೃಷ್ಟಿಕಾರಕ (ಗು). ೧. ಮಳೆಯನ್ನು ಸುರಿಸುವ. (ನಾ). ೨. ಮಳೆ ಸುರಿಯುವಂತೆ 
ಮಾಡುವವನು : ವೃಷ್ಟಿಕಾರಕನಾದ ವೈಶ್ವಾನರಾಗ್ನಿಯ ಪ್ರಶಂಸೆಯನ್ನು ನಾನೂ 
ಪಠಿಸುತ್ತೇನೆ (ಯಕ್ಸಾರ. ೬). [ಸಂ.) 

ವೃಷ್ಟಿಕೆ (ನಾ). ಮಣ್ಣಿನ ಪಾತ್ರೆ ; ಮಡಕೆ : ""ಮಣ್ಣ ಮಡಕೆ ವೃಷ್ಟಿಕೆಯೆನಿಪ್ಪುದು'' 
(ಮಂಗರಾ. ೧೩೮-೨). (ಸಂ. ವೃಷ್ಟಿಕಾ?] 

ವೃಷ್ಟಿ (ನಾ). ೧. ಮೋಡ ; ಮೇಘ. ೨. ಆಡು ; ಮೇಷ : ""ಅವಿಮೇಷವುರಭ್ರಂ 
ಮೇಂಡವದೇಳಕವೃಹಷ್ಣು ರಣ(ಕ)ಮೇಕಾರ್ಥಂ'' (ವಸ್ತುಕೋ. ೯೦-೧೧). ೩. ಬೆಳಕಿನ 
ಕಿರಣ,- ರೇಖೆ. ೪. ಕೃಷ್ಣನ ಒಬ್ಬ ಪೂರ್ವಜ. ೫. ಯದುವಂಶದ ಒಬ್ಬ 
ರಾಜ : ರಾಜೀವನೇತ್ರನಿಂತೆನುತುಮಂಧಕವೃಷ್ಣಿಭೋಜರೆನಿಪಖಿಳಯಾದವಕುಲದ 
ಪಟುಭಟಸಮಾಜಮಂ ಪ್ರದ್ಮುಮ್ನನೊಡನೆ ಸುರಥನ ರಥಕ್ಕೆಣೆಯೊಡ್ಡಿ (ಜೈಮಿಭಾ. ೧೪ -೩)- 
೬. ಕೃಷ್ಣ. ೭. ಇಂದ್ರ. ೮. ಬೆಂಕಿ ; ಅಗ್ನಿ. ೯. ವಾಯು ; ಗಾಳಿ. ೧೦. ಸಂಪ್ರ 
ದಾಯಬಾಹಿರನಾದವನು ; ಪಾಖಂಡಿ. (ಸಂ.] 

ವೃಷ್ಟಿಕುಲ (ನಾ). ಯಾದವಕುಲ ; ಯದುವಂಶ : ಸಾಕಿನ್ನು ಜಿಷ್ಣುವಂ ಕರೆಸು 
ತೊಲಗೆನುತೊಂದು ಸರಳಿಂದೆ ವೃಷ್ಟಿಕುಲಶಿಲಕನ ಕುಮಾರಕನ ಧನುವನೇಳ್ತುಂಡಾಗಿ 


ಖಂಡಿಸಿದನು (ಜೈಮಿಭಾ. ೧೨-೩೨) ; ಭಾಗವತಸಂಪ್ರದಾಯದವರ. ಆಧಾರಗಳನ್ನು ' 


ಪರಿಶೀಲಿಸಿ ನೋಡಿದರೆ ಈ ವಾಸುದೇವ ವೃಷ್ಟಿಕುಲಕ್ಕೆ ಸೇರಿದವನೆಂಬುದು ವ್ಯಕ್ತ 
ವಾಗುತ್ತದೆ (ಭಾರದ. ೨೮೩). |ಸಂ.] 

ವೃಷ್ಯ (ಗು). ೧. ಕಾಮಪ್ರಚೋದಕವಾದ ; ಕಾಮೋತ್ತೇಜಕವಾದ ; ಲೈಂಗಿಕ 
ಭಾವನೆಗಳನ್ನು ಉದ್ದೀಪನಗೊಳಿಸುವ : ಪರಿಹರಿಸಿದೆ ನಾಂ ವೃಷ್ಠೇಷ್ಟ 
ರಸಂಗಳನೆಂದು ನಿರ್ಮಳಾಚಾರಪುರಸ್ಸರಮಾ ಮುನೀಂದ್ರನಾರ್ತೆಸಗಿ ರಸಪರಿತ್ಕಾಗಮೆಂಬ 
ತಪಮಂ ತಳೆದಂ (ಸುಕುಮು. ೪-೭). (ನಾ).೨. ಕಾಮಪ್ರಚೋದಕವಾದುದು ; 
ಕಾಮೋತ್ತೇಜಕವಾದ ದ್ರವ್ಯ : ಅಭಿಷವಾಹಾರ -- ಧಾನ್ಮಾಮ್ಲಾದಿ ದ್ರವದ್ರವ್ಮಮುಂ 
ವೃಷ್ಠಮುಂ ಅಪ್ಪ ಅಭಿಷವಾಹಾರಮುಂ (ತತ್ತೃಪ್ರ ೨೮೪). ೩. ಸತ್ತ್ವಯುಕ್ತವಾದುದು ; 
ವೀರ್ಯವೃದ್ಧಿಯನ್ನುಂಟುಮಾಡುವಂತಹುದು : ಕೂಷ್ಮಾಂಡರಸಾಯನ . .. 


೮೦೦೮ 


ವೆಂಗಿ 
2 


ಸೇವಿಸಿದರೆ . . . ಶರೀರವು ಪುಷ್ಪವೂ ವೃಷ್ಠವೂ ಬುದ್ದಿ ಮತ್ತು ಬಲಪ್ರದವೆಂದು 
ಧನ್ವಂತರಿಯು ಹೇಳಿರುತ್ತಾನೆ (ಸಕವೈ. ೪೫೨ ಪರಿ). [ಸಂ.] 
ವೃಷ್ಯಗಂಧ (ನಾ). ಒಂದು ಬಗೆಯ ಸಸ : "“ವೃಷ್ಠಗಂಧ - ನೆಲಗುಂಬಳ'' 
(ಓಪಧಿ. ೧೬೭). ([ಸಂ.] 
ವೃಷ್ಠರಸ (ನಾ). ಕಾಮೋತ್ತೇಜಕವಾದ ರಸ ; ಕಾಮೋದ್ದೀಪನಗೊಳಿಸುವ 
ದ್ರವ : ಯುವತಿಕಥಾಲೋಕನಭೂತವಿಭವಚಿಂತಾಂಗಸಂಸ್ಕೃತಂ ವೃಷ್ಠರಸಾಭ್ಕವ 
ಹಾರತ್ಮಜನಂ ಪಂಚವಿಧಂ ಬ್ರಹ್ಮವ್ರತಂ ಜಿನೇಶ್ವರಮತದೊಳ್‌ - ಶಾಂತಿಪು ೬-೫೪). [ಸಂ.) 
-ವೆ (ಪ್ರ). ಧಾತುಗಳ ಮೇಲೆ ಹತ್ತಿ ಭಾವನಾಮದ ಅರ್ಥವನ್ನು ಕೊಡುವ 
ಒಂದು ಕೃತ್ಸೃತ್ಮಯ : “ತೆಅವೆ', "ಪೋಲ್ಪೆ', "ಮಜವೆ' ಪರಾ. 
10| ವೆಂಕಟ (ನಾ). 4 ಮೂಲತಃ ತಿರುಪತಿಯ ಬೆಟ್ಟದ ಮೇಲೆ ಪ್ರತಿಷ್ಠಿತಗೊಂಡು 
ಪ್ರಸಿದ್ಧವಾಗಿರುವ) ವಿಷ್ಣುವಿನ ವಿಗ್ರಹ ; ಶ್ರೀನಿವಾಸ ; ವೆಂಕಟೇಶ : 
"ವೆಂಕಟರಮಣ' ಪರಾ. [< ಸಂ. ವೇಂಕಟ./ ೫ ಕಿಟೆಲ್‌ ಅವರ ಕೋಶದಲ್ಲಿ ಈ 
ಶಬ್ದವನ್ನು ದೇಶವೆಂದು ಪರಿಗಣಿಸಿದೆ] 
ವೆಂಕಟಗಿರಿ (ನಾ). ೧. ಪ್ರಸಿದ್ಧವಾದ ವಿಷ್ಣುವಿನ ವಿಗ್ರಹವು ಪ್ರತಿಷ್ಠೆ ಗೊಂಡಿರುವ 
ಬೆಟ್ಟಿ ; ತಿರುಪತಿಬೆಟ್ಟ ; ತಿರುಮಲೆ : ತಿರುಪತಿ ಬೆಟ್ಟವನ್ನು ವೆಂಕಟಗಿರಿ ಎಂದೂ 
ಕರೆಯುತ್ತಾರೆ (ರೂಢಿ). ೨. ತಿರುಮಲೆಯಲ್ಲಿರುವ ಕೋಟೆ, -- ದುರ್ಗ : (8. 
[< ಸಂ. ವೇಂಕಟಗಿರಿ) 
ವೆಂಕಟಪತಿ (ನಾ). ೧. ತಿರುಮಲೆಯ ಅಧಿದೇವತೆ ; ವೆಂಕಟೇಶ : ಅವರು 
ಆರ್ತರಾಗಿ ವೆಂಕಟಪತಿ ನೀನೇ ಗತಿ ಎಂದು ಮೊರೆಯಿಟ್ಟರು (ರೂಢಿ). ೨. ಒಂದು 
ಬಗೆಯ ನಾಣ್ಯ : ಬ್ರಿಟಿಶಸರಕಾರದ ಅಮಲಿನ ಆರಂಭದಲ್ಲಿ . . . ೧೮ ಪ್ರಕಾರದ 
ವರಹಗಳು ಅಥವಾ ಹೊನ್ನುಗಳು ನಡಿಯುತ್ತಿದ್ದವು. ಅವುಗಳ ವಿವರ -- ೧ ಗಜಪತಿ 
೬ ೬.೬ ೧೪. ವೆಂಕಟಪತಿ; ಇವೆಲ್ಲ ಕಿಮ್ಮತ್ತು ೩ ರೂ ಆ ೮ (ಕಭಾಗೆ. ೨೮೦). 
[5 ಸಂ. ವೇಂಕಟಪತಿ) 
ವೆಂಕಟರಮಣ (ನಾ). ೧: ಎ ವೆಂಕಟಪತಿ ೧ : ತಿರುಪತಿ ವೆಂ(ಪಾಠಾಂ. ವೇಂ1ಗಟರಮಣ 
ನಿನಗೇತಕೆ ಬಾರದು ಕರುಣ (ಪುರಂದ. ೧-೬೭ ಪಲ್ಲವಿ) ; ಸಂಕಟ ಬಂದಾಗ ವೆಂಕಟರಮಣ 
(ಗಾದ). [ಇ ಸಂ. ವೇಂಕಟರಮಣ) 
ವೆಂಕಟಾಚಲ (ನಾ). ಇ ವೆಂಕಟಗಿರಿ ೧ : ವೆಂಕಟಾಚಲನಿಲಯಂ ವೈಕುಂಠಪುರವಾಸಂ 
ಪಂಕಜನೇತ್ರಂ ಪರಮಪವಿತ್ರಂ (ಪುರಂದ. ಧಾ. ೧-೧೦೦ ಪಲ್ಲವಿ). (ವ ಸಂ. ವೇಂಕಟಾಚಲ] 
ವೆಂಕಟಾದ್ರಿ (ನಾ). ವ ವೆಂಕಟಗಿರಿ ೧ : ಆದಿನಾರಾಯಣನೆಂಬ ಪರ್ವತವನು ಭೇದಿಸಿ 
ನಿಂತವನ ಸಾಧಿಸಿ ಮುಂದಣ ವೆಂಕಟಾದ್ರಿಯ ಮೇಲೆ ಪಾದವನೂಟ್‌ದನ . . . ಪಾದವ 
ತೋಣಿನಗೆ (ಪುರಂದ. ಧಾ. ೩-೮೫-೬). (“ಇ ಸಂ. ವೇಂಕಟಾದ್ರಿ) 
ವೆಂಕಟೇಶ (ನಾ). ಎ ವೆಂಕಟಪತಿ ೧ : ವೆಂಕಟೇಶ ಬೇಡಿಕೊಂಬೆ ಕೃಪೆಯ ಪಾಲಿಸೋ 
(ಪುರಂದ. ಧಾ. ೧-೯೯ ಪಲ್ಲವಿ). [ವ ಸಂ. ವೇಂಕಟೇಶ] 
ವೆಂಗದ (ನಾ). ಒಂದು ವಂಶದ ಹೆಸರು : ಗಂಗರ ನೊಲಮ್ಪಾರಾ ಒಕ್ಕಲಾಚನ್ಹ್ರತಾರ 
ಕಮ್‌ ಅರುಗೆಯ್ವನ್ನೆಗಮಾ ದತ್ತಿಯಮ್ಪೊಮ್ಮಲ್ಲ ವೆಂಗದರ ಒಕ್ಕಲ್ಲೆ ಸಲಿಪೋ ಸತ್ಮಮನ್ತ 
(ಎಕ. ೫. ಕೋಲಾರ. ೭೯-೧೫ ; ಸು.890). (7) 
ವೆಂಗ್ಳಿ, ಬೆಂಗಿ (ನಾ). ( ಈಗಿನ ಆಂಧ್ರಪ್ರದೇಶದ ಕರಾವಳಿಯಲ್ಲಿರುವ ಒಂದು 
ಪ್ರದೇಶದ ಹೆಸರು ಮತ್ತು ಆ ಪ್ರದೇಶಕ್ಕೆ ಸೇರಿದ ವ್ಯಕ್ತಿ ; ೫ ಇದು ಕನ್ನಡದ 
ಆದಿಕವಿ ಪಂಪನು ಇದ್ದ ಪ್ರದೇಶ : ನಿರುಪಮದೇವನ ರಾಜ್ಯದೊಳರಿಕೇಸರಿ 
ವೆಂಗಿವಿಷಯಮಂ ತ್ರಿ[ಕಳಿಂಗಂ] ಬೆರಸೊತ್ತಿಕೊಂಡು ಗರ್ವದೆ ಬರೆಯಿಸಿದಂ ಪೆಸರನಖಿಳ 
ದಿಗ್ಭಿತ್ತಿಗಳೊಳ್‌ (ಪಂಪಭಾ. ೧-೨೦) ; ವೆಂಗೀವಿಷಯಂ ತ್ರೈಭುವನಂಗಳೊಳಗ್ಗದ ವಿಷಯಂ 
(ಶಾಂತಿಪು. ೧-೪೨). ಬೆಂಗಿ : ಪೊಣರ್ದಿದಿರಾಗಿ ತಾಗಿದೊರನಾನೆಯೊಳೊಕ್ಕುವನೆಂದು 
ಬೆರ್ಚೆ ಕೊಂಕಣಮೆಲಸ್ತಿಯಿಕ್ಕೆ ಬೆಂಗಿ ಬೆಆಗಾಗೆ (ಸೌಇಇ. x1-, ೫೨-೯ ; 1007). 
ವೆಂಗ್ಮಿ (ನಾ). ದಡ್ಡ ; ಮೂರ್ಹ (9) : ಸಾಕ್ಷಾತ್‌ ಲಿಂಗವಲ್ಲದೆ ಬಳ್ಳವೇ ಅದು 
ವೆಂ[ಪಾಕಾಂ. ಲೆಂ]ಗಿಗಳಿರಾ ಕಂಡುಕಂಡಿನ್ನೇಕೆ ಗಳಹುವಿರಿ (ಬಸಪು ೯-೨೦). "ಪೆಂಗ' 
| ಪರಾ. (?] 


|5 
I 


20 


2s 


30 


35 


4s 


ವೆಂಗಿಪಟು 


ವೆಂಗಿಪಟು (ನಾ). (ಈಗಿನ ಆಂಧ್ರಪ್ರದೇಶದ ಕರಾವಳಿಯಲ್ಲಿರುವ) ಒಂದು 
ಊರಿನ ಹೆಸರು : ಆ ಮಳಯಾಚಳ ಹಿಮಗಿರಿ ಸೀಮಾವನಿತಳಕೆ] ಬೆಂಗಿಮಂಡಳ 
ದೊಳ್‌ ಚೆಲ್ಟಾವಗಮೆ ತನಗದೊಂದೂರ್‌ ನಾಮದೊಳಂ ವೆಂಗಿಪಟು ಕರಂ ಸೊಗ 
ಯಿಸುಗುಂ (ಪಂಪಭಾ. ೧೪-೪೦); ಜಗದೊಳಗಿದೊಂದು ಮಿಗಿಲೆನೆ ನೆಗಟ್ಡ್ಟಿಪುದು 
ವೆಂಗಿವಿಷಯಮಾ ವಿಷಯದೊಳೊಳ್ಳಗಣಿತಮೆನೆ ಸಪ್ತಗ್ರಾಮಗಳೊಳಮಾ ವೆಂಗಿಪಟು 
ಕರಂ ಸೊಗಯುಸುಗುಂ (ಛಂದೋಂಬು. ೧-೧೨). (ವೆಂಗ್ಗಿ * ಪಟು (€' ಪಟುವ)] 
ವೆಂಟಣಿಸು, ವೆಂಠಣಿಸು (ಕ್ರಿ). ೧. ಮುತ್ತು ; ಸುತ್ತುಗಟ್ಟು ; ಆಕ್ರಮಿಸು : 
ಗೆಂಟರಲಿ ನಮ್ಮೊಡ್ಡ ಸುತ್ತಲು ವೆಂಟಣಿಸಿ ರಿಪುಸೇನೆಯಿದೆ ಏನುಂಟು ಮಾಡು 
ವುಪಾಯವೆಂದನು ನಗುತ ಮುರವೈರಿ (ಕುವ್ಕಾದ್ರೋ. ೧೦-೨೬); ಪ್ರಳಯದ ಮುಗಿಲ 
ಮೋಹರದಂತೆ ವೆಂಟಣಿಸಿದರು ರಿಪುಭಟನ (ನಿಭಾಗ. ೪-೯-೧೫) ;ಏಗಾಲಮಿಂತು ವೆಂಟಣಿಸಿ 
ನೀ ಮುದಿಯ ಮರಿಯಂತೆ ಕಾವೆ ಪಳನನಸಿನೀ ನಿಧಿಯ? (ಗಿಳಿವಿಂ.೨೭-೯). 
೨. ವ್ಯಾಪಿಸು ; ಆವರಿಸು :ಎಎಂಟುಂದೆಸೆಗಳ ನಾದಂ ವೆಂಟಣಿಸೆ ನಿನಾದಮೊಳ್ಳನೆಸಗುವ 
ಮಾಲಾಘಂಟೆಯುಮಂ ಸೊಗಣಸುವೈ ಗಂಟೆಯುಮಂ ಚಂದ್ರನಾಥಗೃಹಕರ್ಪಿಸಿದಂ 
ಉರಿ ಛಡಾಳಿಸಿ ವೆಂಟಣಿಸಿದುದು ತಿರುಗಿ ಬರೆ ಬಳಿಕಮಮ 
ಲಂಕಾಪುರವನುಪ್ಪರಿಸಿದುದು ಗಾವಳಿ ಗಗನದಳತೆಯಲಿ (ತೊರರಾ. ೫-೮-೬೮) ; ಪಗಲ 
ದೆಸೆಗಳುಕಿ ಪರೆದಿರ್ದ ಬೆಳ್ಲಿಂಗಳೀ ನಗರಮಂ ಪೊಕ್ಕು ವೆಂಟಣಿಸಿ ಮಾರ್ಮಲೆತಿರಲ್‌ 
(ಜೈಮಿಭಾ. ೧೭-೭). ೩. ಗುಂಡಾಗಿ ಸುತ್ತುವರಿ ; ವರ್ತುಲಾಕಾರವಾಗಿರು : 
ಜೌನವೃಕ್ನದ ಬಳಿಯೆ ವೆಂಟಣಿಸಿ ಕುಳಿತದರ ಫಲವ ಮೆಲಲಾರದದನಕ್ಕಜದೊಳೀಕ್ಷಿಸುವ 
ಹಳೆಯ ಹಾವೆನೆ, ಹೂನ್ನಗದ್ದುಗೆಯನೇರಿ ಕುಳಿತಲ್ಲಿ ತನ್ನೆದುರಲ್ಲಿ ನಿಂದ ಯೇಸುವ 
ನಿಟ್ಟಿಸಿದನಾ ಪಿಲಾತಂ (ಗೊಲ್ಕೊಥಾ. ೧-೨೨). ೪. ಸೀಳು ; ಒಡೆ ; ಭೇದಿಸು : ತಂದೆ 
ನಿನ್ನಯ ಗಂಟಲನು ಮುಜ್‌ವಂದು ಕಂಭವ ವೆಂಟಣಿಸಿ ಬಿಗಿದೊಗೆದನಲ್ಲೈ ನೃಹರಿ 
ಜಗವಟ್‌ಯೆ (ನಿಭಾಗ. ೭-೧೩-೧೧). ೫. ಉಡು ; ಧರಿಸು : ಖುಲ್ಲರೊಡನೆಯೆ 
ಖೇಳಮೇಳಕೆ ಚಲ್ಲಣವ ವೆಂಟಣಿಸಲಾ ಜನವೆಲ್ಲ ಮಲಗಿತು ಧರ್ಮಜನ 
ಮಲುಜೂಜಿನುಬ್ಬಟೆಗೆ (ಕುವ್ಮಾಸ ೧೬-೪೬). ೬. ಒಟ್ಟಾಗು ; ಗುಂಪುಗೂಡು : 
ತುರಗಚಯ ವೆ೦[ಪಾಠಾಂ.ಟೆಂ]ಟಣಿಸಿ ಹೂಡಿದ ವರರಥಕೆ ಬಲವಂದು ಕೈದುವ 
ಧರಿಸಿಯೇಚಿದನರಸ ಮಂಗಳವಾದ್ಮರಭಸದಲಿ (ನಳಚ ೯-೧೮) ;ಲಕ್ಷಮೊರ್ವನ ಬಳಿಯೊಳು 
ಗಣಿತಕಿಹುದಿನಿತು ಬಲಮಿನಿತು ಬಲದಿಂದೆ ವೆಂಟಣಿಸಿರಪ್ಪ ದಳಪತಿ 
ಗಳೆಪ್ಪತ್ತು ಮಂದಿ ಸಂದಣಿಸಿ ಬರುತಿಹುದು ಹಂಸಧ್ಯಜನೃಪಾಲಕಂ ಪೊಜಮಟ್ಟು 
ನಡೆವೆಡೆಯೊಳು (ಚೈಮಿಭಾ. ೧೦-೪೩). ೭. (ಕೋಪ, ಉದ್ವೇಗ, ಭಯ 
ಮುಂತಾದುವುಗಳಿಂದ) ಕಂಪಿಸು ; ನಡುಗು ; ಅದುರು : ಕೋಪದಲಿ 
ವೆಂ /ಪಾಹಾಂ. ಕಂ, ಟೆಂ)ಟಣಿಸುತರಿಭಟನ ತೆಗೆವೆನು ಸುಂಟಿಗೆಯನೆಂದೆನುತ ದಾನವಕಂಟಕನು 
ತೆಗೆದೆಚ್ಚನಾ. ಬ್ರಹ್ಮಾಸ್ತ್ರದಲಿ ನೃಪನ (ನಿಭಾಗ. ೧೦-೫೬-೫೩). ೮. ಅಂದಗೊಳ್ಳು ; 
ಶೋಭಿಸು : ಬೇಘೊಂದು ವರ್ನವೆಯ್ದಿ ಟೆಂಟಣಿಪ ನುಣ್ಮೊಗಂ ಮೊಳೆವ ಕಂಪನವಿನಿತು 
ವೆಂಟಣಿಸೆ ಪರವೆ ಬಿಗಿಯಪೆ. ಮೆಅ”ದಳ್ಲೀಲಕಂಠನಪರಾವತಾರನ ಸೌಂದರಾಧಿಪನ 
ಆಂಗಲತೆ ಪೊರೆಯೇಜಲು (ಸಾಂದಪು. ೯-೧೧). ೯. ಸಂಪಾದಿಸು ; ಹೊಂದು ; ಪಡೆ : 
ಕೃಷ್ಣನ ಮುಂದೆ ಭಾಷೆಯಂ ಪೂರೈಸಿ ಟೆಂಟಣಿಸದೊಡಲಂ ತೊಣಿದು ಮುಕ್ತಿರಾಜ್ಯಮಂ 
ವೆಂಟಣಿಸಿಕೊಂಡಂ ಸುಧನ್ವಂ (ಜೈಮಿಭಾ. ೧೩-೬೨). ೧೦. (ನಾದವು) ಉಂಟಾಗು ; 
ಹೊರಹೊಮ್ಮು : ತುಂಟರಕ್ಕಸರ ಹಾಹೆಗಳ ಮಧ್ಮದ ಹೊನ್ನಗಂಟೆಯ 
ನಾದವಂಘ್ರಿಯೊಳು ವೆಂಟಣಿಸಲು ಕೃಷ್ಣನಂದು ಕ್ರೀಡಾಕುಲಮಂಟಪವನು ಸಾರ್ದನೊಲಿದು 
(ನೋತ. ೧೪-೨೭. ೧೧. ನಮಸ್ಕರಿಸು ; ವಂದಿಸು : ನಸುನಗೆ ಕುಣಿಯೆ ಮುಖದಲಿ 
ಮುನಿನಿಗೆ ವೆಂಟಣಿಸಿ ಲಚ್ವಾಭರದಿ ನುಡಿದನು ದೂತನೀ ಮಾತ (ಕುವ್ಮಾಅ. ೭-೧೦೦). ೧೨. 
ಅನುವುಗೊಳಿಸು ;ಸಿದ್ಧಪಡಿಸು ; ಸಜ್ಜುಮಾಡು : ಬಂದನು ಭೂಪ ಬೀಯಗರೊಡನೆ 
ಹಂತಿಯ ವೆಂಟಣಿಸಿದರು ರತುನಗದ್ದುಗೆಯ (ಕಾಶಿರಾ. ೨-೬೧). ೧೩. ಆತಂಕಪಡು ; 
ತಳಮಳಗೊಳ್ಳು : ಬೇಂಟೆಗಂ ಭೀಮಸೇನಂ ಪೋಗಿ ಹೇಗಿಹನೊ ಉತ್ಪಾತದಪಶಕುನವು 
ಉಂಟಾಗಿ ತೋರುತಿದೆ ನೋಡಬೇಕೆಂದೆನುತ ವೆಂಟಣಿಸಿ ತಮ್ಮಂದಿರಂ ಕೂಡಿಕೊಂಡು ಪಥ 
ಕಂಟಕದಿ ತೊಳಲಿ ಬರೆ ಕಂಡರಾ ಭೀಮನಂ ಗಂಟಿಕ್ಕಿದಾ ಸರ್ಪನ (ತುರಂಗ. ೩೧-೩೨). 


(ಕಣ, 1 ೬೫-೪ ; 1484) ; 


೮೦೦೯ 


10 


15 


25 


30 


40 


ವೆಂಠಣಿಸು 


೧೪. ಸೇರು ; ಕೊಡು : ಅಣುವಿನಲಿ ಲಘುವಿನಲಿ ಗುರುವಿನಯೆಣಿಕೆಯಲಿ ಮಹಿಮೆಯಲಿ 
ಪ್ರಾಪ್ತಿಯ ಭಣಿತೆಯಲಿ ಶೀಲತ್ವದಲಿ. . . ವೆಂಟಣಿಸಿ ರೇಚಕ ಪೂರಕದ ರಿಂಗಣವನಲ್‌ವುದು 
ಯೋಗಸಿದ್ದಿಗೆ ಲಕ್ಷಣವನು (ಕುವ್ಮಾ. ೪೯). ೧೫. ಲಭಿಸು; ಪ್ರಾಪ್ತವಾಗು : 
ತೃಣದ ಕೊನೆಯ ಜಲಕಣವೆನಿಪುದು ವೆಂಟಿ(ಪಾರಾಂ. ಠ]ಣಿಸಿದ ಜವ್ವನಮಿದಲ'ೊಳಗೆ 
ಎಣಿಸದೆ ಕಮ್ಮಂಗಣೆ ಕುಣಿಸಿದವೊಲ್‌ ಕುಣಿಯದವನೆ ಕುಜ್‌ಯೆನಿಸುವನು (ಜನವ. ೨-೪). 
೧೬, (?) : ವೆಂಟಣಿಸುತ ಬಹುರೋಷದುಬ್ಬಿನ ಗಂಟಿನಲಿ ಸೊಕ್ಕಿರ್ದರು (ಅಭಕಾ. ೩೪). 
ವೆಂಠಣಿಸು: ೧. ಅವನಿಯದಿರಿತು ಗಗನ ತಾರಾನಿವಹವನು ಬಿದಿರಿತ್ತು ವರಪಾಂಡವರು 
ಕಣನೊಳು ವೆಂಠಣಿಸಿದರು ಕಮಠ ಟೆಂಠಣಿಸೆ (ಕುವ್ಮಾಉ. ೧೧ ಸೂಚನ) ; ತುಂಟಗಂಡಿ 
ಗಳೆಣಿಸಲವು ನೂಜಗೆಂಟು ಹುಲಿಮುಖನಂಕದರಿಗಳು ವೆಂಠಣಿಸಲವು ಏಳುಸುತ್ತಿನ ಕೋಟೆಗೀ 
ಕ್ರಮದಿ (ಉತ್ತಕ. ೫-೨೭). ೨. ಚಾತುರಂಗದ ದಳದ ತೆರಳಿಕೆ ತೆಕ್ಕೆಮಿಗೆ ಕುರುಸೇನೆ 
ನಡೆತಂದು ಕಳನ ವೆಂಠಣಿಸಿದವು (ಕುವ್ಮಾದ್ರೋ. ೪-೧೪) ; ಘನಮಹಿಮನದಟನ ತಲೆಗೆ 
ಕೊಟ್ಟನು ವರಸುದರ್ಶನವ ಗಹಗಹಿಪ ಘನತೇಜದಲಿ ಶತಮಿಹಿರರಡಗಲು ಕಮಲಜಾಂಡದ 
ಕುಹರವನು ವೆಂಠಣಿಸಿ ನಡೆದುದು ಭಟನ ಸಮ್ಮುಖಕೆ (ಭಾಗ. ೧೦-೮೨-೫೨). ೫. ತೆಗೆದು 
ತಲೆಮಾಲೆಯನು ಹಸುರಂಗಿಗಳ ತೊಟ್ಟನು ಸುತ್ತುಬರೆ ಹೀಲಿಗಳ ಹರಹಿನ ಪಾರಿವದ 
ಚಲ್ಲಣವ ವೆಂಠಣಿಸಿ!ಪಾಠಾಂ. ಅಳವಡಿಸಿ) . . . ಕಿರಾತವೇಷದ ವಿಗಡದೇವರ ದೇವ 
ಕೊಂಡನು ಚಾಪ ಮಾರ್ಗಣವ (ಕುವ್ಕಾಅ. ೫-೨೮). ೧೭. ಹೆಚ್ಚಾಗು ; ಅಧಿಕ 
ಗೊಳ್ಳು : ಸುತಶೋಕ ಸೂಚನೆ ನರನ ಚಿತ್ತದೊಳಾಯ್ತು ವೆಂಠಣಿಸಿತ್ತು ಪರಿತಾಪ 
. ೬. ಕಡುಶೋಕ ಜಠರದಲುರವಣಿಸಲಾಕಸ್ಮಿಕದ ಭಯವಾಯ್ತು ಪಾರ್ಥಂಗೆ 
(ಕುವ್ಮಾದ್ರೋ. ೮-೭) ; ವೆಂಠಣಿಸಿದ ವಿಷ್ಣುಚಕ್ತಿ ನಂದನ ಕಲಕಂಠ ನಿನ್ನಯ ಸವಿವಾತು 
ಉಂಟಾದುದೆನ್ನಯ ಕರ್ಣಕ್ಕೆ ಪರಲೋಕನಂಟರು ಕೇಳುವಂತುಸಿರು (ಮೋಹತ. ೨-೨). 
೧೮. ಏರು ; ಹತ್ತು : ಬಿದ್ದುದಗಣಿತ ಸೇನೆ ಪಡುವಲು ಹೊದ್ದಿದನು ರವಿ ಮತ್ತೆ 
ಮೂಡಣ ಗದ್ದುಗೆಯ ವೆಂಠಣಿಸಿದನು ಕುಮುದಾಳಿ ಕಂಠಣಿಸೆ (ಕುವ್ಮಾಭೀ. ೭-೪). 
೧೯. ಮೆತ್ತಿಕೊಳ್ಳು ; ಅಂಟಿಕೊಳ್ಳು ; ಹತ್ತಿಕೊಳ್ಳು : ಹಾಣಾಿತೊಂದೆಸೆಗಾಗಿ ಗದೆ 
ಮೈಹೇಜ್‌ತುರುಘಾಯವನು ಮೊಳಕಾಲೂಲ್‌ ಬಿದ್ದನು ವದನದಲಿ ವೆಂಠಣಿಸೆ 
ರಣಧೂಳಿ (ಕುವ್ಮಾಗ. ೭-೨೮). [ವೆಂಟಣೆ + - ಇಸ್ಕು) 


ವೆಂಟಣೆ (ನಾ). ಎಲ್ಲಾಕಡೆ ವ್ಯಾಪಿಸಿರುವುದು ; ಸರ್ವದಿಕ್ಕುಗಳಲ್ಲೂ 


ಹಬ್ಬಿರುವುದು : ವೆಂಟಣೆಯನಣುಗನಹ ಚನ್ನಬಸವಗೆ ಬಸವ ಪಾಂಟದಿಂ ಗುರು 
ವಾಗಿ ಸುಜ್ಜಾನಬೋಧೆಯಂ ಉಂಟುಮಾಡೆನಲು (ಪ್ರಭುಘು. ೭-೩೫). "ವೆಂಟಣಿಸು' ಪರಾ. 

[ “-- ಮರಾ. ವೇಟಣೆ, ವೇಟಾಳಣೆ, ವೇಥಣೆ ಎ ವ್ಯಾಪಿಸು, ಸುತ್ತುವರಿ./ 
ಸಂ. ವೇಷ್ಟನ] 


ವೆಂಟಿ, ವಂಟಿ, ವೆಂಟೆ (ನಾ). ಕಿವಿಯಲ್ಲಿ ಧರಿಸುವ ಒಂದು ಬಗೆಯ ಆಭರಣ : 


ವಾಸಂತೀವಿಚಕಿಲಂಗಳ ವೆಂ(ಪಾಠಾಂ. ಮೆಂ]ಟಿಗಳುಮಂ . . . ಮಿಸುಪಸುಕೆಯ ಪಲ್ಲವದ 
ಮುಡಿಗಟ್ಟಿನ' ಪಲ್ಲವಂಗಳುಮಂ ವಿಚಿತ್ರಶೋಭೆವಡೆಯೆ ವಿರಚಿಸಿ (ಶಾಂತೀಶ್ವ. 
೧೦-೧೪೬ ವ). ವಂಟಿ : ಕಂಠಮಾಲೆ ವಂಟಿ -ನಿಂಬಳ ಚವುಕುಳಿ ... ಪೆಂಡೆಯಂ 
ಮೊದಲಾದ ಸಕಲಾಭರಣಂಗಳನಾ ಶೌಂಡಿಕಂಗೆ ತೋಅಲ್‌ (ನನ್ನಚಾ. ೩-೧೧೧ ವ) ; 
ಕಿವಿಯೊಳು ಶೋಭಿಪ ಮಕರದ ವಂಟಿ (ಕಛಎ. ೬೬೩). ವೆಂಟೆ : ತೋರುಮುತ್ತಿನ ಹಾರ 
ವೆಂಟೆ ಕಡುರಮ್ಮವಾದ ತಾಟಂಕ (ರುಕ್ಮಾಂಗ ೧೫-೨೧). (ನ ಒಂಟಿ) 


ವೆಂಟಿಸು, ವೆಟ್ಟಿಸು (ಕ್ರಿ). ೧. ಕೂಡಿಸು ; ಸೇರಿಸು : ಘನಘಂಟೆಗಳ ಪಲತೆಅದ 


ಪಾದಾಂದುಕಂಗಳ ಪ್ರಭಾಪಟಲಂ ಪವನಪಥಪ್ರಸನ್ನಾದರ್ಶದೊಳ್‌ ಪ್ರತಿಬಿಂಬಿಸಲಂಫ್ರಿ 
ಗಳಗ್ರಾವನಿಯೊಳ್‌ ವೆಂಟಿಸಿದ ಪೊಂಗಿಲುಗೆಜ್ಜೆಯ ಭಂಗಿವೆತ್ತ ಚಲ್ಲಣಂಗಳ ಕಟ್ಟಿದ 

. ನಿಷಾದಿಗಳ್‌ ಮೊಗವಡಂಗಳನುಗಿಯೆ (ಮಹಾನೇ. ೧೨-೪೬ ವು. ವೆಟ್ಟಿಸು : 
೨. ಸುರುಳಿಯಾಗು ; ಸುತ್ತಿಕೊಳ್ಳು : ಶಿರದಲ್ಲಿ ಗುಂಡುಗಳ ತಂದಿಡಲು ಭುಜಗತತಿ 


ವೆಟ್ಟಿಸಲು (ಜ್ಞಾನಚಂ. ೧-೮೦). (ನ ವೆಂಟಣಿಸು 7) 


ವೆಂಟೆ "ವೆಂಟಿ' ನೋ. 


45 | ಹೆಂಟೆಯ "ಪೆಂಡೆಯ' ನೋ. 


ವೆಂಠಣಿಸು 'ವೆಂಟಣಿಸು' ನೋ. 


ವೆಂಡಿಕೆವಣ 


ವೆಂಡಿಕೆವಣ (ನಾ). ಒಂದು ಬಗೆಯ ತೆರಿಗೆ, - ಸುಂಕ : ಇಜಟ್‌ವ ಗೊರವಂಗೀ 
ಸ್ಥಾನಮುಮ್‌ ಅನ್ನಗೆಡೆಯೊಳ್‌ ಪಿರಿಯ ಗಳೆಯಿ ೨೩ ಮತ್ತರ್ಗ್ಗದ್ದೆಯ ತಮ್ಮ 
ಭುಕ್ತಿಯೊಳೆಲ್ಲಂ ವೆಣ್ಣಿಕೆವಣಮುಮಂ ಕೊಟ್ಟಂ (ಎಕ. ೪॥1, ಸೊರಬ. ೧೮೪-೩೦ ; 10332). 

[ವೆಂಡಿಕೆ, 4 ಪಣ) 

ವೆಂತರ "ಬೆಂತರ' ನೋ. 

ವೆಂತೆ (ನಾ). ಕ್ಷುದ್ರ (?) : ಸಂತತ ಈರ್ಯಾಪಥ ಮನದೊಳಗಿಲ್ಲ ವೆಂತೆಯ 
ಗುರುವಿಗೆರಗಲೇಕೆ (ಬಜ್ನರಾ. ೪-೬೨). "ವೆಂತರ' ಪರಾ. (೧ 

ವೆಕ್ಕಸ, ವೆಖ್ಬಸ (ನಾ). ೧. ಒರಟು ; ನಯವಿಲ್ಲದಿರುವಿಕೆ. ೨. ಕಠಿಣತೆ ; 
ನಿರ್ದಯತೆ ; ನಿಷ್ಕರುಣೆ : ರಕ್ಕಸರನಿಬರೆಲ್ಲರುಂ ದೀರ್ಫೆದೇಹಿಗಳ್ಳೆಕ್ಕಸದ 
ಕೋಪಿಗಳ್ಳೇಲೆ ಪುರುಷಾದಕರ್ಕಕ್ಕಸದ ಮುಸುಡವರ್ಬಹಳ ಮಾಯಾವಿಗಳ್‌ 
(ಬೈಮಿಭಾ. ೧೬-೨೨) ; ಕರ್ಕಶನು ನೆರೆಹೊರೆಗೆ ಸರ್ವರ ಸೊಕ್ಕಿ ವೆಕ್ಕಸವಾಗಿ ಗರ್ವದಿ ಧಿಕ್ಕರಿಸಿ 
ನುಡಿವ (ಅಮೃತ. ೨-೫೨). ೩. ಗರ್ವ ; ಅಹಂಕಾರ : ರಕ್ಕಸನು ರಜತಾದ್ರಿ ವೆಕ್ಕಸದಿ ಎತ್ತಿ 
ಕೈ ಸಿಕ್ಕಿ ಬಿದ್ದಂತೆಯವ ಕಕ್ಕಸಂಗೊಂಡ (ಶರಲೀ. ೪೩೬-೬). ೪. ಬೆರಗು ; ಬೆಕ್ಕಸ p 
ಆಶ್ಚರ್ಯ : ಇದು ಚಿತ್ತಕ್ಕಂ ಕಕ್ಕಸಮಂ ಕಳವಳಮುಂ ವೆಕ್ಕಸಮುಂ ಬಲ್‌ಕೆ ಬಳೆದು 
ಕಿಕ್ಕಿಟ್‌ದಿರ್ಕುಂ (ಆಕಎ. ೩-೩೮). ೫. ಬಹಳ ; ಹೆಚ್ಚು ; ಅತಿಶಯ : ಉಚ ಬೆಳೆದ 
ಕಕ್ಕಸದ ಬಟ್ಟ ಬಲ್ಮೊಲೆಗಳೋಪನ ಕೈಗೆ ವಕ್ಕಸಂ ನೋಳುರ್ಗೆ ಕಣ್ಣಿಸುರ್‌ (ಜೈಮಿಭಾ. 
೨೬-೧೧); ಕಕ್ಕಸದ ಕಾಳಗಕೆ ತೆರಳಲು ವೆಕ್ಕಸದ ಬಲಗೊಂಡು ದನುಜೆಯ ಕಕ್ಕುಲಿತೆಯಂ 
ಬಿಡಿಸಲೈದಿದನಧಿಕರೋಷದಲಿ (ಆನಂರಾ. ೧-೧೪-೬). ೬. ಗಾಬರಿ ; ಗೊಂದಲ : 
"ವೆಕ್ಕಸಗೆಯ್‌' ಪರಾ. ೩. ಕಷ್ಟಕರವಾದುದು ; ಅಸಾಧ್ಯವಾದುದು ; 
ಶಕ್ಕವಲ್ಲದುದು : ಹೊಕ್ಕವನಾರೆಂಬುದ ಕೇಳು ಪೇಳುವೆ ರಕ್ಕಸವೈರಿಯ ಮೊಮ್ಮ 
ಕಕ್ಕಸ ನಿನಗಿದು ಹವಣಲ್ಲ ಛೇದಿಸೆ ವೆಕ್ಕಸವಹುದೆಂದ ನಗುತೆ (ಮೋಹತ. ೩೩-೨೧). 
“ಎಕ್ಕಸ', "ಬೆಕ್ಕಸ' ಪರಾ. ವೆಖ್ಟಸ : ೬. ನಿರುತಾದಲ್ಲಿ ವೈಶ್ವಾನರಗೆ ವೆಖ್ಬಸವಾಗೆ 
ಪರಿಹಾರಾ ಕಾಣಾದೆ ಭರದಿಂದಲಿ ಅಗ್ನಿ ಹರಿಯಾ ಮೊರೆಯೋಗೆ (ತೀರ್ಥಮ. ೭-೮). 

(ದೇ. ॥ ತೆಲು. ವೆಕ್ಕಸಮು] 

ವೆಕ್ಕಸಂ (ಅ). ಹೆಚ್ಚಾಗಿ ; ಅಧಿಕವಾಗಿ ; ಅತಿಶಯವಾಗಿ : ಬಕ್ಕೆವಲಸುಗಳ 
ಪಣ್ಣೊನೆಗಳಂ ಬಿತ್ತುಗಳ ವೆಕ್ಕಸಂ ಬಿರಿದ ದಾಳಿಂಬವಣ್ಣೊನೆಗಳಂ ಮುಕ್ಕಣ್ಣನೆಡೆಗೆ 
ವನಪಾಲಕಂ ಪೊಜ್‌ಸಿಕೊಂಡೈತಂದನಾ ಕ್ಷಣದೊಳು (ಚೆಬಪು. ೪೫-೨೯). [ಇ ವೆಕ್ಕಸ] 

ವೆಕ್ಕಸಗೆಯ್‌ (ಕ್ರಿ). ಗಾಬರಿಪಡು; ತಬ್ಬಿಬ್ಬಾಗು : ಒಕ್ಕಯ್ಕ ವಾಘೆಯದೊಳು 
ನಿಲ್ಲಲೊಲ್ಲದೆ ವೆಕ್ಕಸಗೆಯ್ವುದ ಕಂಡು ಬೆಕ್ಕಸಬೆಆಗಾಗಿ ಬಲರಾಮದೇವರು ನಕ್ಕರು 
ರಣರಂಗದೊಳಗೆ (ಮೋಹತ. ೩೮-೪೩). (ವೆಕ್ಕಸ + ಕೆಯ್‌,] 

ವೆಖ್ಬರಣೆ (ನಾ). ಮದ್ದಳೆಯನ್ನು ಬಾರಿಸುವ ಒಂದು ಕ್ರಮ (?) :ಮದ್ದಳೆಯಂ 
... ಜಾತಿ ಜೋಕು ತುಡುಕು ವಹಣಿ ರಿಗ್ಗವಣೆ ಮಲೆಪು ವೆ(ಪಾಠಾಂ. ವ]ಖ್ಟರಣೆ 
ಕೌತುಕಳಿಕೋತ್ತರಂಗಳಿಂ ಕೌತುಕದ ಬಾಜನೆಯೊಳೆಸಗಿದುವೆನಿಸಿ ಬಾಜಿಸುತ್ತಿರೆಯುಂ 
(ಶಾಂತೀಶ್ವ. ೭-೯೩ ವ). (7) 

ವೆಖ್ಬ್ಚಸ "ವೆಕ್ಕಸ' ನೋ. 

ವೆಗಟಿಸು (ಕ್ರಿ). ೧. (ಅತಿಯಾದ ಸೇವನೆಯಿಂದ) ಬೇಸರ ತರಿಸು ; 
ಅಸಹ್ಮವಾಗುವಂತೆ ಮಾಡು ;ರುಚಿಗೆಡಿಸು. ೨. (ಅತಿಯಾದ ಸೇವನೆಯಿಂದ) 
ತೃಪ್ತಿಗೊಳಿಸು ; ತಣಿಸು : “ತೃಪ್ತಿಗೊಳಿಸು ; ಸಂತೃಪ್ತಮಾಡು, ತಣಿಸು ; 
ಕಟ್ಟರೆಹಿಡಿಸು ; ವೆಗಟಿಸು, ಕಟ್ಟಡಚು'' (54. ಇಂಕಾ). (ವೆಗಟು 4 - ಇಸ್ಕು) 

ವೆಗಟು (ಗು). ೧. (ವಿಪರೀತ ಸೇವನೆಯಿಂದ) ರುಚಿಗೆಟ್ಟ; ಅಸಹ್ಯವಾದ ; 
ಎಗಟಾದ. (ನಾ). ೨. (ಹೆಚ್ಚು ಸೇವನೆಯಿಂದ) ಬೇಸರ ತರುವಂತ 
ಹುದು ; ಅಸಹ್ಮವಾದುದು ; ರುಚಿಗೆಟ್ಟಿರುವುದು ; ಎಗಟು : ಕುದಿ ಹೆಚ್ಚೆ 
ವೆಗಟಹುದು ಕಡಮೆಯಿರೆ ಹಸಿನಾತ ಕದಡಲೊಡೆವುದು ಹಾಲು ಸೂಕ್ಷ್ಮವದರ ಹದ 
(ಮಂಕುಕ. ೩೭೮); ಸಂತೋಷ ತರುವ ವಸ್ತುವನ್ನೇ ನಿರಂತರವಾಗಿ ಬಳಸಿದರೆ ಅದು 
ಅಸಹ್ಮವಾಗುತ್ತದೆ. ದಿನವೂ ಅದನ್ನೇ ಸೇವಿಸುತ್ತಿದ್ದರೆ ರುಚಿಕರವಾದ ಆಹಾರವೂ 


೮೦೧೦ 


ವೆಗಟಾಗದೆ ಇರುವುದು ಸಾಧ್ಯವಲ್ಲ (ತತೃಪ್ರಾ ೧೩೮). ೩. (ಹೆಚ್ಚು ಸೇವಿಸುವುದ 


10 


15 


| 


೩೦ 


45 


ವೆಗ್ಗಳ 


ರಿಂದಾಗುವ) ಕಟ್ಟರೆ ; ತಣಿವು ; ತೃಪ್ತಿ : ""ಹೊಟ್ಟೆ ಬಿರಿಯ ತೃಪ್ತಿ, ಕಟ್ಟರೆ, 
ವೆಗಟು'' (5೬00. ಇಂಕಾ). ೪. (ಸುಖ, ದುಃಖ, ಆಹಾರ, ಪಾನೀಯ 
ಮುಂತಾದುವುಗಳ ಅತಿರೇಕದಿಂದುಂಟಾಗುವ) ಬೇಸರ ; ಜುಗುಪ್ಸೆ ; 
ಅಸಹ್ಮ : ಅವರಿಗೆ ಬೇಕಾಗಿದ್ದದ್ದು ಶುಚಿಯಾದ ಸೊಗಸು, - ಯಾರ ಮನಸ್ಸಿಗೂ 
ಯಾವ ಬಗೆಯಲ್ಲಿಯೂ ಎಷ್ಟುಮಾತ್ರವೂ ವೆಗಟನ್ನೂ ಅಸಹ್ಮವನ್ನೂ 
ಉಂಟುಮಾಡಲಾರದ ಚಿತ್ತೋತ್ಕರ್ಷಕವಾದ ಸೊಗಸು (ಮಹಾಗ. i, ಸ್ನೇಹದ ಮುತು ). 
“ಎಗಟು' ಪರಾ. («- ತೆಲು. ವೆಗಟು) 


ವೆಗ್ಗಳ, ವೆಗ್ಗಳೆ (ನಾ). ೧. ಹಿರಿಮೆ ; ಅಗ್ಗಳಿಕೆ ; ಶ್ರೇಷ್ಠತೆ : '"ವೆಗ್ಗಳ ಲಂಘನಂಗಳೊಳು 


ಲಾಗು'' ( ಶಬ್ದಮಂ. ೮೩); ಹೋಮ ನೇಮ ಜಪತಪದಿಂದ ವೆಗ್ಗಳ ಕೂಡಲಸಂಗಮದೇವಾ 
ನಿಮ್ಮ ಮಾಣದೆ ನೆನೆವವಂಗೆ (ಬಸವ. ೬೧೧) ; ಕೆಲಬಲದ ವೇಲಾಯತರ ವೆಗ್ಗಳದ 
ರಾವ್ರರ ಗಡಣ ನಾಲಗೆದಳೆದುದೆನೆ ಹೊಳೆಹೊಳೆವಡಾಯುಧ ಭಟರು ನೂಕಿದರು 
(ಕುವ್ಮಾದ್ರೋ. ೫-೭೧) ; ದೇವತಾಸ್ತುತಿಯಲ್ಲ ಕೇಳ್ವೊಡೆ ನರಸ್ತುತಿ ಯಾವ ವೆಗ್ಗಳವೆನಬೇಡ 
(ಕಂಸಎ. ೧-೧೭). ೨. ಹೆಚ್ಚಾದುದು ; ಹೇರಳ ; ಸಮೃದ್ದಿ : ಕಆ್‌ವ ಪಶುವಿಂಗೆ ತೃಣ 
ದವಸ ಎಯ್ದಾದಲ್ಲಿ ಹಾಲ ವೆಗ್ಗಳವ ಕಾಬಂತೆ ಕ್ರೀಶುದ್ಧತೆಯಾಗಿ ಮನವಚನಕಾಯ 
ತ್ರಿಕರಣಶುದ್ಧವಾಗಿ ಇದ್ದಲ್ಲಿಯೆ ವಸ್ತುವಿನ ಹೆಚ್ಚುಗೆಯ ಒದಗು (ಸಕವ. ಕ. 1, ೧೫೦-೫೭೩); 
ವೆಗ್ಗಳ ಹಾಲು ತುಂಬಿದ ತೆನೆಹೊತ್ತು ಬಾಗಿ ನಿಂತಿಹವು ಪೈರುಗಳು (ಸಿದ್ಧಪು. ೧-೫೫) ; ಬಿಲ್ವ, 
ಮಲ್ಲಿಗೆ, ಗುಲಾಬಿ, ಗಂಧರಾಜ, ಕರಬಿ ಮತ್ತು ರಜನಿಗಂಧಾ ಇವುಗಳೇ ವೆಗ್ಗಳವಾಗಿದ್ದುವು 
(ಇಪ್ಪಕ. ೧೧೬). ೩. (ವಸ್ತು ಮುಂತಾದುವುಗಳ ಪ್ರಮಾಣವನ್ನು ಸೂಚಿಸುವಾಗ) 
ಹೆಚ್ಚು ; ಜಾಸ್ತಿ ; ಅಧಿಕ : ಲೆಕ್ಕದಲ್ಲಿ ನೀ ಮೊದಲು ಮಾಡಿದ್ದಲ್ಲದೆ ಒಮ್ಮಾನಕ್ಕಿ 
ವೆಗ್ಗಳವಾಗಿ ಕೊಡುವರುಂಟೆ (ಪುರಂದ. ೧-೧೬೪-೩) ; ಕಿಲ್ಪಿಷಿಯು ಹಲ್ಲ ಸುಲಿಯದವನು 
ವೆಗ್ಗಳವನುಂಬವನುಂ ನಿಷ್ಠುರವಾಕ್ಕವನುಳ್ಳೆವನು (ಸಾಮುಲ. ೬-೧೬) ; ವೆಗ್ಗಳವಾಗಿ 
ಕಾಂಚನ ಕೊಡಿಸಿ . . . ಅನೇಕರ ಕೈಗಳನ್ನೂ ಒಳಿತಾಗಿ ಬಿಸಿಮಾಡಿದರು (6ನಕೆ. ೪೨). 
೪. (ಹೋಲಿಸಿ ಹೇಳುವಾಗ) ಮಿಗಿಲು ; ಉತ್ತಮ ; ಶ್ರೇಷ್ಠ : ಇಂದೀವರಾಕ್ಷನಿಂ 
ವೆಗ್ಗಳವಹ ಶೌರ್ಯ ಹೊಂದಿತು ಮೈಸೂರ ನೃಪಗೆ (ಕಂನಎ. ೧೩-೬೭). ೫. ಶ್ರೇಷ್ಠವ್ಯಕ್ತಿ; 
ಮೇಲಾದ ವ್ಯಕ್ತಿ : ಗರತಿಯೇ ಸ್ತ್ರೀಜಾತಿಯೊಳ್‌ ವೆಗ್ಗಳಂ (ಸೋಮೇಶ. ೪) ; ಕುಲದಲ 
ಧಿಕರು ರಾಜ್ಕದಲಿ ವೆಗ್ಗಳರು... ಇವರ ಭಂಗಿಸಿ ನಿನಗೆ ಮನ್ನಣೆಯೆ (ಕುವ್ಮಾಸ.೮-೩೫) 
ಅವನೀಸುರರಿಗಿಂದಗ್ಗಳರು ಶೌರ್ಯದಲವನಿಪರು ವೆಗ್ಗಳೆರು ವಿಪ್ರರು ವಿಧಿವಿಹಿತಕರ್ಮದಲಿ 
ನಮಗಿಂದ (ತೊರರಾ. ೧-೧೭-೭). ೬. ಬಲಶಾಲಿ ;ಶಕ್ತಿ ಶಾಲಿ : ಪಂದಿಯಿದಂದಿನಗ್ಗದ 
ಗಜಾಸುರನಿಂ . .. ಇರ್ಮಡಿ ವೆಗ್ಗಳವಪ್ಪುದಿಂದಿದಂ ಕೊಂದಪೆನಾನೆ (ಶಬಶಂ. ೪-೨೦) ; 
ಭುವನೇಶನೆನಗೆ ವೆಗ್ಗಳವಾದನಿವನಾವ ನೆವದಿಂದ ಕೊಲುವೆನೆಂತೆಂದು (ಧನ್ಮಚ. ೨೯೩). 
೭. ತೀವ್ರ ; ಬಿರುಸು ; ಜೋರು : ಬವರ ವೆಗ್ಗಳವಾಯಿತೆನೆ ಕೌರವನು ಕರ್ಣನ 
ಮುಖವ ನೋಡಿದಡಿವನ ಪೌರುಷವುಳಿಯಲೀಯದು ಮರಳಲಿಲ್ಲೆನುತ ಅವನಿಪತಿ 
ಸನ್ನೆಯನು ಮಾಡಲು . . . ರವಿಸುತನು ಬಲುಬಿಲ್ಲ ಸೆಳೆದನು ತಿರುವನೇಲ್‌ಸಿದ 
(ಕುವ್ಮಾದ್ರೋ. ಓರಿಇ. ೬-೩೧ ಆಡಿಪದ್ಕ); ಭಗದತ್ತನ ಆನೆಯು ವೆಗ್ಗಳವಾಗಿ ಆರ್ತಧ್ವನಿಯನ್ನು 
ಮಾಡುತಲಿದೆ (ಕೃವಾಭೀ. ೧೦೩). ೮. ಹೆಚ್ಚಿನದು ; ವಿಶೇಷವಾದುದು ; 
ಅತಿಶಯವಾದುದು : ಭಕ್ತರ ಮನೆಗೆ ಸತ್ಮಶರಣರು ಬಂದಲ್ಲಿಯೆ ಮದುವೆಯ 
ಉತ್ಸಾಹಕ್ಕಿಂದ ವೆಗ್ಗಳವೆಂದು ಕಂಡ (ಎಲೇಶ್ವ. ೭೮) ;ತಣಿವಿಲ್ಲದ ತವಕಂ ಪೊಣ್ಮೆ ಸತ್ತ್ವಗುಣಂ 
ಮತ್ತಂ ವೆಗ್ಗಳಮಾಗೆ ಮಿಕ್ಕು ಮಾಲ್‌ (ಬಸರ. ೮-೧೦). ೯. ಅತಿಯಾದುದು ; 
ವಿಪರೀತವಾದುದು ; ಮೇರೆ ಮಾರಿದುದು : ವಿರಸಂ ಬರ್ಪದು ಬೇಡೆನಲ್‌ 
ದೃಪದೆಯಿಂ ಭೀಮಾರಿ ತಾಂ ನೋಯನೇ ಸರಸಂ ವೆಗ್ಗಳಮಾಗದ್ಕೆ (ಸೋಮೇಶ. ೮೯); 
ಮೂಜಗಂವೆಗ್ಗಳದ ಭಯರಸದೊಳೋಲಾಡುತಿರ್ದುದು (ಚಬಪ ೨೮-೧೦). ೧೦. ಅಸಾಧ್ಯ 
ವಾದುದು ; ಕಷ್ಟಕರವಾದುದು : ಅಂತರಂಗದೊಳಾತ್ಮರೂಪನೊಳ್ಳಾಗರುಹಂತ 
ತಾನಲ್ಲಿರ್ಪನೆನಲು ವ್ಯಂತರವಶ್ಶ ವಿದ್ಕಾವಶ್ಶ ಕೈವಲ್ಮಕಾಂತಾವಶ್ಶ ವೆಗ್ಗಳವೆ (ಭರಚ. 
೨-೬೮); ಇವನ ಸಾಸಿರ ಕವಚದೊಳಗೊಂದುವನು ನಿಲಿಸಿಯೆ ಮಿಕ್ಕ ಕವಚವನ 
ವನಿಗೊಅಗಿಸಿದಧಿಕದೇವರದೇವ ನಿನಗಿದು ಸವಜುವುದು ವೆಗ್ಗಳವೆ (ಕೋಗಯ. ೧೦-೯೩). 


- ೧೧. ಏರುಪೇರು ; ಅದಲುಬದಲು ; ವೃತ್ಕಾಸ : ಕೀಳುಮೇಲು ಮೇಲುಕೀಳಾಗಿ 


ವೆಗ್ಗಳವಂತ 


ನಡೆದುದು ಕಾಲ ವೆಗ್ಗಳವಾಯಿತು (ಪುರಂದ. ೧-೧೬೧-೩). (ಗು). ೧೨. ಶ್ರೇಷ್ಠವಾದ 
ಹಿರಿಮೆಯ ; ಅಗ್ಗಳಿಕೆಯ : ಪತಿತರಂ ನುಡಿಸಿದಿರೊ ವೆಗ್ಗಳ ವ್ರತಿಗಳಂ ತಪ್ಪೆಂದಿರೋ 
(ಶಂಕಾ. ೩ -೫). ೧೩. ಹೆಚ್ಚಿನ ; ಹೇರಳವಾದ ; ಅಧಿಕವಾದ : ಆಣಿಮುತ್ತಿಗೆ | 
ವೆಗ್ಗಳ ಬೆಲೆಗಟ್ಟುವ ವಾಣಿದರಿರ್ದರಿಕ್ಕಲದಿ (ಮೋಹತ. ೩-೨೬); ಕಗ್ಗೊಲೆಯಲಿ ಟಾಗೂರ : 
ಹೊಗುವೆನೆಂದು ವೆಗ್ಗಳಬಲದೆ ವೇದೋಜಿ ಜಾಗವು ತಂದು ಭಂಗಕೆ ಬಂದು 
ಮನನೊಂದು ಸಿಗ್ಗಾಗೆ ತೆರಳಿದನಾಗ (ಕಂನವ. ೧೬-೬೮) .'ಎಗ್ಗಳ', "ಪೆಕ್ಕಳೆ,' 
ವೆಗ್ಗಳೆ ; 'ವೆಗ್ಗಳೆಯ' ಪರಾ. (ದೇ.॥ ತೆಲು. ವಗ್ಗಲ) 

ವೆಗ್ಗಳವಂತ (ನಾ). ಉತ್ತ ಮಸ್ಸಿತಿಯಲ್ಲಿರುವವನು ; ಹಣವಂತ ; ಧನಿಕ : 
ಒಂದಾನೊಂದು ಕಾಲಕ್ಕೆ ಈ ಗ್ರಾಮದಲ್ಲಿ ನಾವು ಎಲ್ಲರಿಗಿಂತ ವೆಗ್ಗಳವಂತರಾಗಿಯೇ 
ಇದ್ದೆವು (ಇಪ್ಪಕ. ೩೩೩). (ವೆಗ್ಗಳ 3. - ವಂತ] 


ವೆಗ್ಗಳಿಕೆ (ನಾ). ಹೆಚ್ಚಳ ; ಆಧಿಕ್ಕ : ಎಳಲತೆಯ ನುಣ್ಣುಗಳ ನವಪರಿಮಳದ ಪವನನ | 


ಸೊಂಪುಗಳ ವೆಗ್ಗಳಿಕೆ ರುಳಪಿಸಿ ಹೊಯ್ದು 
(ವೆಗ್ಗಳ 4 - ಇಕೆ) 
ವೆಗ್ಗಳಿಸು (ಕ್ರಿ). ೧. ಅಧಿಕವಾಗು ; ಹೆಚ್ಚಾಗು ; ಅತಿಶಯಿಸು : ವೆಗ್ಗಳಿಸಿತು 
ಹಲವು ಮಾತು ಹಿಗ್ಗಿಹೋದುದಾತ್ಮನಣಜಔವು (ಶಿವಗೀ. ೧೫೬-೭೯೪) ; ಕಲಿತನದ 
ಮೃಗವೇಂಟೆಕಾಅರು ಅಲಘುಕೇಸರಿಯಂ ತೊಡರ್ವತಿಛಲದ ಸತ್ವದ ಜಾಯಿಲಂಗಳು 
ತವಕ ವೆಗ್ಗಳಿಸೆ ಬಳಸಿ ತನ್ನುವನೆಯ್ದಿ ಬರುತಿರೆ (ಬಸಪ. ೩೪-೨೩) ; ಪ್ರಳಯರುದ್ರನ 
ಕೋಪಶಿಖಿ ವೆಗ್ಗಳಿಸಿತೆನೆ ಕಂಗಳಲಿ ಕಿಡಿಗಳು ತುಳುಕಿದವು (ಕುಷ್ಠಾದ್ರೋ. ೮-೩೩). 
೨. ಅತಿಯಾಗು ; ಮಿತಿಮಾರು : ಆಳಿಯರೊಳಿಂತು ಚಂಪಕಮಾಲಿನಿಗೆ ಸರಸಕೇಳಿ 
ವೆಗ್ಗಳಿಸಿರ್ದ ಸಮಯದೊಳಲರ್ಗೊಯ್ವ ಬೇಳಂಬದಿಂದೆ ಕೆಲಸಿಡಿದು ಬಂದಾ ವಿಷಯೆ 
- ಚಂದ್ರಹಾಸನಂ ಕಂಡು ಸೈವೆಜಗಾದಳು (ಜೈಮಿಭಾ. ೩೦-೧೯). ೩. ಮಾರು ; 
ಅತಿಶಯಿಸು : ತಿಲಕುಸುಮದಾಕಾರವಂ ವೆಗ್ಗಳಿಸಿ ಚಂಪಕಪುಷ್ಪದಿರವಂ ಪಳಿದು 
- ಕಿಯುವೆಸಳ ನೆಯ್ದಿಲುಗಳೀ ಮಡದಿಯ ಕುಡಿತೆಗಂಗಳಿಗೆ ಪಡಿಯಲ್ಲ (ಬಸಪು. ೪-೨೫). 
೪. ಹೆಚ್ಚಿಸು ; ಅಧಿಕಗೊಳಿಸು : ಸಂಸ್ಕೃತ ದ್ರಾವಿಡಭಾಷೆಗಳ ನಯನುಣುಪುಗಳನ್ನು 
ವೆಗ್ಗಳಿಸಿರಬಹುದು (ದ್ರಾಎವಿ. ೧೫ ಹಿನ್ನೆಲೆ. ೫. ಉದ್ವೇಗಗೊಳ್ಳು ; ಭಾವೋದ್ರೇಕ 
ಹೊಂದು : ನೋಟ ವೆಗ್ಗಳಿಸಿ ಕೆಲಸೂಸಿ ಪರಿವುತ್ತಮಿದೆ ಕೂಟದನುವಿಂಗೆ ತನು ವೆಗ್ಗಳಿಸಿ 
ಕೆತ್ತುತಿದೆ (ನಂಬರ. ೩-೮೩) ; ಸಲಿಸಿ ಕಾಮಕ್ರೀಡೆಯಂ ವೆಗ್ಗಳಿಸಿ ಸರಸದೊಳದ್ದಿ ಸಿಕ್ಕಿಸಿ 
ಲಲನೆಯಂ ಮೇಣಲಸಿದೆಡೆಯ ಶ್ರಮಮನಾಲ್‌ಸುತ ತಿಳುಹಿ (ಬಸಪು ೪೨-೧೬) ; ಅಳುವವರ 
ನಗಿಸುವುದು ನಗುವರನಳಿಸುವುದು . .. ವಿಪರೀತಗತಿ ವಿಧಿಗೆ ಅಳಲದಿರು ಸುಮ್ಮಾನದಲಿ 
ವೆಗ್ಗಳಿಸದಿರು ನಿನ್ನವರು ನಿಮಿಷದೊಳಳಲುದೊಆ*ಯಲಿ ಮುಳುಗುವಂದವನಿನ್ನು ಕೇಳು 
(ಕುವ್ಮಾಕ. ೧-೬). ೬. ಉಬ್ಬು ; ಗರ್ವಹೊಂದು ; ಅಹಂಕಾರಪಡು : ಕೆಳೆತನದ 
ನಂಟು ವಿಷಯದ ಬಂಧುವಾತುಗಳ ಬಲದೊಳಾಂ ಕವಿಯೆಂದು ಕವಿರಾಯನೆಂದು 
ವೆಗ್ಗಳಿಸಿ ಕಾಳ್ಗೆಡೆದಡದ ಸೈರಿಸುವೆನಲ್ಲದಾ ನಂಟನೀಡಾಡಿ ಮಲೆತು . . . ವೆಗ್ಗಳಿಸಿ 
ದನಿಗೈವ : ದುಷ್ಕವಿಯ ಗರ್ವದ ಮೂಗನಿಳುಹದಿರನುಭಯಕವಿಶರಭಭೇರುಂಡ 
(ಹಚಕಾ. ೧-೩೧). ೭. ಚಿಮ್ಮು ; ಹೊರಸೂಸು : ಮಧುರ ರಸಂ ವೆಗ್ಗಳಿಸೆ ಲವಲವಿ 
ಸುತುಂ ಪಣ್ಗಳೊಳಳ್ದುದದೊಂದು ರಾಜಶುಕನತಿಭರದಿಂ (106. ೨-೪೦). ೮. ಮುನ್ನುಗ್ಗು; 


ಸೆಳೆದುದು ಜನದ ಕಣ್ಮನವ 
(ಕುವ್ಮಾಅ. ೫-೮). 


ಮುಂದುವರಿ : ಯಮನಂದನನ ಕೈ ವೆಗ್ಗಳಿಸಿ ತಾಗಿತು ನಿನ್ನ ತನುಜನ ಬಿಲುಸರಳು ರಥ 
ಸೂತ ವಾಜಿಗಳೊಣಗಿದವು ಧರೆಗೆ (ಕುವ್ಮಾಕ. ೪-೩೫). 6. 'ವಿವರಿಸು ; ; ವಿಸ್ತರಿಸು : 
ಮುನಿಗಳಿವರುಪಟಳವನರಸಂಗಟಜುಹಿದರು ವೆಗ್ಗಳಿಸಿ ಭೀಮಂಗೆಂದರರ್ಜುನ 


ಯಮಳರಿದಿರಿನಲಿ (ಕುವ್ಮಾಅ. ೧೮-೧೮). ೧೦. ಚುರುಕಾಗು ; ಚಟುವಟಿಕೆಯನ್ನು 
ಹೊಂದು : ಗರವಾವುದೋ ವೆಗ್ಗಳಿಸಿತಿದಕೌಷಧವ ಬಲ್ಲೆನು ತೋಟಜ್‌ಸುವೆನು 
(ನಿಭಾಗ. ೫-೭-೧೨). ೧೧. ತಿರಸ್ಕರಿಸು ; ಅವಹೇಳನ ಮಾಡು : ಎಲೆಲೆ 
ದುರ್ಮತಿಯುತ ವ್ಯಾಸ . . . ಶಿವನಂ ನಿಂದೆಗೆಯ್ದೆನ್ನನೇ ಸಲೆ ವೆಗ್ಗಳಿಸಿ ನುಡಿವರೇ 
ಮೂಢ ಅವಸರಪಡಿಸು ; ತ್ವರೆಗೊಳಿಸು : ಜಳಕ 
ದೇವಾರ್ಚನಕ್ಕೇಳೆಂದು ಸುದತಿ ವೆಗ್ಗಳಿಸುತಿರೆ ಸೋಮನಾಥನ ಮೂರ್ತಿಯಂ 
ಕಂಡೊಡಲ್ಲದಾನೊಲ್ಲೆನೆನಲು . ದಿನಂ ಕಡೆಗಂಡುದು (ಸೋಮಚ. ೪-೨೫). 


(ಪದ್ಮರಾ. ೧೦-೧೩). ೧೨. 


ಆ೦೧೧ಣ ವೆಚ್ಚಿಸು 


೧೩. ಮುತ್ತು ; ಆವರಿಸು ; ಆಕ್ರಮಿಸು : ಎಡಬಲ ಬಳಸಿದವು ಮೆಲುವಾಯಿದವು 
ವಗ್ಗಳಿಸಿದವು ಕುಸುಬಿದವು ಕುನ್ನಿಗಳಖಿಳ ಮೃಗಕುಲವ (ಕುವ್ಮಾಅ. ೧೩-೨೭). 
೧೪. ಮುನ್ನುಗ್ಗಿ ಕಾದು ; ಮೇಲೆಬಿದ್ದು ಯುದ್ಧಮಾಡು ; ಆಕ್ರಮಣ 
:  ನೆಡೆಸು: ಅಖಿಳ ದಿವ್ಯಾಸ್ತ್ರದಿಂದ ವೃಷಕೇತು ವೆಗ್ಗಳಿಸೆ ವಾಡಬವೈಷ್ಣವಂಗಳಿಂ 
ಜ್ಯ ಪರಿಹರಿಸಿಕೊಳುತರ್ಜುನಾತ್ಮಜಂ ಕರಳ್ಳವನನೆಚ್ಚೊಡುಚ್ಚಳಿಸಿತಚ್ಛೋಣಿತವನು 
| ತೊಳೆಯಲಿಳಿದುವು ಭೋಗವತಿಯ ಜಲಕೆ (ಜೈಮಿಭಾ. ಹಗ) (ವೆಗ್ಗಳೆ + ಇಸ್ಮು] 
| ವೆಗ್ಗಳೆ "ವೆಗ್ಗಳ' ನೋ. 
ವೆಗ್ಗಳೆಯ (ನಾ). ೧. ಉತ್ತಮವಾದುದು ; ಶ್ರೇಷ್ಠವಾದುದು : ವೆಗ್ಗಳೆಯ ಕರಿಗಳ 
ಬೃಂಹಿತದ ಗೊಂದಳದ ಕಳಗರ್ಚಾಯ್ತು ಕೌರವಸೈನ್ಮಶರಧಿಯಲಿ (ಕುವ್ಮಾದ್ರೋ. ೯-೨೭). 
೨. ಅಧಿಕವಾದುದು ; ಹೆಚ್ಚಾದುದು : ಕಲಿಯ ರಾಜ್ಕದಲೊಂದು ಪಾದದ ಸಲುಗೆ 
ಧರ್ಮಕ್ಕಹುದು ಗಡ ವೆಗ್ಗಳೆಯವದಆೊಳಸತ್ಮ ಧರ್ಮದ್ರೋಹ ಮಾತ್ಸರ್ಯ 
(ಕುವ್ಮಾಅ. ೧೪-೩೮). ೩. ಬಲವಾದುದು ; ಶಕ್ತಿಯುತವಾದುದು : ತುಳಿದುದರಿ 
ಸುಭಟರನು ಸಾವಿರತಲೆಯ ಸೆಳೆದುದು ಸೊಂಡಿಲಲಿ ವೆಗ್ಗಳೆಯ ಮದಕರಿ ಕೇಣಿಗೊಂಡುದು 
ವೈರಿಮೋಹರವ (ಕುವ್ಮಾದ್ರೋ. ೩-೧೪). ೪. ಉತ್ತಮನಾದವನು ; ಶ್ರೇಷ್ಠನಾದವನು: 
ಕಳಕಳವ ಕಣ್ಣೆಣವೆಗಳ ಮನಗಲಿತನದ ಮುಳುಮೆಟ್ಟುಗಳ ವೆಗ್ಗಳೆಯ೦ದ್ದುದು ಭೀಮ 
ಸಾತ್ಯಕಿ ಸೃಂಜಯಾದಿಗಳು (ಕುವ್ಶಾ$. ೨೧-೧೪). ೫. ಕಲಿ ; ಶೂರ ; ಸಮರ್ಥ : ಬಳಿಯ 
ನೆಲನುಗ್ಗಡಣೆಗಳ ವೆಗ್ಗಳೆಯ ಸುಭಟರ ಮೇಳದಲಿ ಬಂದಿಳಿದು ದಂಡಿಗೆಯಿಂದ 
ನಸುನಗುತೇಜ್‌ದನು ರಥವ (ಕುವ್ಮಾಕ. ೮-೨೩). (ವೆಗ್ಗಳೆ (ಅ ವೆಗ್ಗಳ) * - ೪) 
ವೆಗ್ಗಳೆಯತನ (ನಾ). ಆಧಿಕ್ಕ ; ಹೆಚ್ಚಳ ; ಶ್ರೇಷ್ಠತೆ : ಲಲಿತಚಿತ್ರದ ಚದುರ 
ಭಟರವ್ವಳಿಸಿ ಹೊಯ್ದಾಡಿದರು ನೋಟಕರುಲಿದುದಿಬ್ಬರ ಶ್ರಮದ ಶೌರ್ಯದ 
ವೆಗ್ಗಳೆಯತನಕೆ (ಕುವ್ಮಾದ್ರೋ. ೧೪-೮). (ವೆಗ್ಗಳೆಯ “- - ತನ] 
ವೆಗ್ಗಳೆಯವೆಸರು (ನಾ). ಕೀರ್ತಿಶಾಲಿಯೆಂಬ ಹೆಸರು : ಉಳಿದ ಭೂರಿಯ 
ಬಣಗುಗಳು ವೆಗ್ಗಳೆಯವೆಸರಿಗೆ ನೋಂತರೇ ಕುರುಬಲದೊಳರಿಬಲದೊಳಗೆ ಸರಿಯಿನ್ನಿ 
ವರಿಗಿಲ್ಲೆಂದ (ಜವ್ಮಾದ್ರೋ. ೧೬-೩೮). (ವೆಗ್ಗಳೆಯ 4 ಹೆಸರು (ವ ಪೆಸರ್‌)] 
25| ವೆಗ್ಗುಗೆಯ್‌ (ಕ್ರಿ). (?) : ಬಹು ಪದ್ಮಾವೃತರೋಚಿಯಿಂ . . . ಬಹು ಭುಜಂಗವ್ರಾತ 
ದಿಂದಾ ಪಯೋರುಹಪತ್ರಾನನೆ ವೆಗ್ಗುಗೆಯ್ವಳೆ [ಪರಿಳ್ಬೇಳಿರ್ಪುದುದ್ಕತ್ಸಭಾ] ? 
ವಹಮಪ್ಪಂಬುರುಹಾಕರಪ್ರಕರಮೊಪ್ಪಿರ್ಕುಂ ವನೋಪಾಂತದೊಳ್‌ (ಕುಸುಮು. ೧-೯೯). 
[ವೆಗ್ಗು? + ಕೆಯ್‌,] 
ವೆಚ್ಚ (ನಾ). ೧. ಖರ್ಚು ; ವ್ಯಯ : ಒಡೆಯರ ಬರವಿಂಗೆ ಕುನ್ನಿ ಬಾಲ ಬಡಿದರೆ 
ವೆಚ್ಚವೇನು ಹತ್ತುವದು (ಬಸವ. ೨೧೭) ; ಸಿರಿಬಾಗಿದವರಿಗೆ ಸಿರಿಗೊಡಬಹುದು . . . 
ಧರೆಗೆಲ್ಲ ವೆಚ್ಚವನಿಕ್ಕಿ ಬಹರೆ ಹುಚ್ಚು ದೊರೆಯೆ (ಭರಚ. ೫೩-೪೦) ; ಅಗತ್ಯವಾದ 
ಉಡುಪುಗಳು, ಪಯಣದ ವೆಚ್ಚಕ್ಕಿರುವ ಹಣ, ಇವುಗಳನ್ನು ಮಾತ್ರ ಅವರು 
ತೆಗೆದುಕೊಂಡಿದ್ದರು (ಹಾಡುತ್ತ. ೯೯). ೨. ಲೆಕ್ಕಾಚಾರ : ಮನವ ಶೋಧಿಸಬೇಕೋ 
ನಿಚ್ಚಾ ದಿನದಿನ ಮಾಡುವ ಪಾಪ ಪುಣ್ಮದ ವೆಚ್ಚ (ಪುರಂದ, ೧-೪೭ ಪಲ್ಲವಿ). 
ವೆಚ್ಚಸಚ್ಚ (ದ್ವಿರುಕ್ತಿ) : ಈ ಫರಾಶೀಸರ ದ್ವೀಪದಲ್ಲಿ ಇರುವ ಪರಿಯಂತ್ರ ಅವರ 
ಸರಕಾರದವರು ವೆಚ್ಚಸಚ್ಚಕ್ಕೆ ಕೊಟ್ಟು ಇರಿಸಿಕೊಂಡು ಇದ್ದರು (ರಾಜೇಂದ್ರ. ೮೬). ವೆಚ್ಚಮಾಡು, 
ವೆಚ್ಚವಮಾಡು ಎ ೧. ಖರ್ಚುಮಾಡು : ಕೊಳ್ಳುವುದು ಕೊಡುವುದು, ವೆಚ್ಚಮಾಡುವುದು 
. ಎಲ್ಲವೂ ಹಣದ ಮೂಲಕವೇ (ಹಣಪ್ರ. ೨). ೨. (ಆಲಂ) ನಾಶಮಾಡು : 
ಕಪಿಬಲದ ಸುಭಟರ ವೆಚ್ಚಮಾಡಿದನೇನ ಹೇಳುವೆ ದೈತ್ಯನುಬ್ಬಟೆಯ (ಕೌಶಿರಾ. ೨೦-೨೭). 
೩. ನೀಗು ; ಕಳೆ : ಮೂಲೋಕಮಂ ಕ್ಷಣದೊಳ್‌ ವೆಚ್ಚವ ಮಾಡಿ ಬೇಡೆ ಬಲಿ 
ಸಾಲಕ್ಕಂಜಿ ಬಿಟ್ಟೋಡಿದಂ ರುಣಭಾರಕ್ಕೆಣೆ ಯಾವುದ (ಸೋಮೇಶ. ೮೧). 
[5 ಪ್ರಾ. ವಿಚ್ಚ, ವೆಚ್ಚ ಎ ಖರ್ಚುಮಾಡು./ ಸಂ. ವೃಯ] 
ವೆಚ್ಚಬಿರಾಡ (ನಾ). ಒಂದು ಬಗೆಯ ಸುಂಕ, - ತೆರಿಗೆ : ಕುಳಬಿರಾಡದಿಂದ ಗ೩ 
॥ ೦ ಸುಂಕ ಕೊಡವೀಸ ೧೦೩ ವೆಚ್ಚಬಿರಾಡದಿಂದ ಗ ॥ ೦ (ಎಕ. ೪1! (5), ಕುಂಸಿ. ೧-೧೯; 
1721). (ವೆಚ್ಚ * ಬಿರಾಡ (ಎ ಬೀಡಾರ)) 
ವೆಚ್ಚಿಸು (ಕ್ರಿ). ೧. ಖರ್ಚುಮಾಡು ; ವ್ಯಯಿ 


165 


20 


30 


45 


ಸು : ತಮ್ಮ ದಾನಧರ್ಮದೂಳು 


ವೆಜ್ಜ 
ಪಯೋಗಮಾಗದುಪಭೋಗಿಸದರ್ಥಮನಾದಮಾನೆಗಂ ಕುದುರೆಗಮಾರ್ತು ವೆಚ್ಚಿಸದೆ 


ಪೂಜಿಸಿ (ಅಜಿಪು ೧೨-೧೯): ಬಂಡಾರದಖಿಳವಸ್ತುವನೊಂದು ತೃಣಮಾಗೆ ಕಂಡು ವೆಚ್ಚಿಸಿ 
ಚಂದ್ರಹಾಸನ ವಿವಾಹಮಂ ಕೊಂಡೆಸಗುತಿರ್ದನೊಲವಿಂ ಮದನಂ (ಜೈಖಬಾ. ೩೧-೨೦೬) , 


ಉಣದುಡದೊಡಲ ದಂಡಿಸುವಾಯಸವಿಲ್ಲ ಪಣವ ವೆಚ್ಚಿಸುವ ಪಾಡಿಲ್ಲ (ಷದಬ. ೨-೨೨) : 
೨. ಹಂಚು ; ವಿತರಣೆಮಾಡು : ಭಕ್ತರಲ್ಲದವರ್ಗ ಏನುವಂ ವೆಚ್ಚಿಸಂ ಶರಣರೆಯ್ತರೆ | 


ತನ್ನ ಹರಣವೆಯ್ತಂದಂತೆ . . - ನಿತ್ಕಾನಂದದಿಂದೀವ (ಕೂಂಗುರ. ದೇ. ೧೫7೨-೧೬) ; 
ವೆಚ್ಚಿಸಿದನು ವಸ್ತಾಭರಣಂಗಳನಚ್ಚರಿವಡೆ ಬಂಧುಗಳಿಗೆ (ಉಮ. ೮6-೪೧) ; ಪಾಯದಳ 
ದೊಳು ತೇಜಾಢ್ಯರಿಗೆ ಹೊಳೆವ ಸುವರ್ಣಕಾರಂಡದ ಕಡುಶೈತ್ಯದಳೆದ ಕಪ್ಪುರವ ವೆಚ್ಚಿಸಿದ 
(ಮೋಹತ. ೧೯ -೫೦). ೩. ಕಳೆ ; ನೀಗು : ನಿನ್ನಸುವಂ ಪತಿಕಾರ್ಯದೆ ವೆಚ್ಚಿಸಿದಯ್‌ 
ನಿನ್ನನ್ನನಾವನಂಗಾಧಿಪಶೀ (ಗದಾಯು. 3-೨೨). ೪. (ಪ್ರಾಣವನ್ನು) ' ಕೊಡು; 
ನೀಡು ; ಅರ್ಪಿಸು : ಮೆಚ್ಚದಿರ್ದೊಡೆ ಮೇಜೆಯೊಳಿಹರಲ್ಲದೆ ಮೆಚ್ಚಿದ ಬಳಿಕ 
ಎಟರಿಗೆ ವೆಚ್ಚಿಸುವರು ಹರಣವ (ಕುರಾಸಾಂ. ೨೭: ೫); ನೆಆ ನಮ್ಮ ಕಾರ್ಯವ ಕುಲ್‌ತು 
ತಾಂ ಹರಣವನಿರದೆ ವೆಚ್ಚಿಸಿದನೀ ಶೂರ (ಕಂನವಿ. ೧೯ ೯೧) ;ಪ್ರಾಣವ ವೆಚ್ಚಿಸಳೆನಲಾರ್ಭಟಿಸಿ 
ಕಂಭವ ನಿರೀಕ್ಷಿಸಿದ (ಪ್ರಹ್ಲಾಚ. ೧೩-೮೮). [ವೆಚ್ಚ + - ಇಸ್ಕು) 

ವೆಜ್ಜ, ಹೆಜ್ಜ (ನಾ). ೧. ತೂತು ; ರಂಧ್ರ : ಕಣಿಯೊಳಪೊಕ್ಕು ತಾರದೆ . . . 
ವೆಜ್ಜಮಂ ಕಳೆದು ಕೋಯದೆ ತಾಂ ಮಜುಮೆಯ್ಲೆ ವರ್ಪ ಸದ್ದುಣಮಣಿಯೆಂಬ 
ಭೂಷಣದಿನಾವನಲಂಕೃತನಾ ಮಹಾತ್ಮನಂ ... ಅರ್ಗಳ ಕೀರ್ತಿಸರೀಧರಿತ್ರಿಯೊಳ್‌ 
(ಲೀಲಾವ. ೧-೬೦) ; ವಜ್ರದುಂಬಿಗಳು ಹಬ್ಬಿದಿರನು ಕೊಚೆವೊಡೆಯುಜ್ಜುಗವೆತ್ತ 
ರೀತಿಯಲಿ ನಿರ್ಜರವೈರಿಯ ನಿಡಿದೋಳ ಶಿಳೀಮುಖ ವೆಜ್ಜವ ಮಾಡಿ ತೋಟ್‌ದುದು 
(ಮೋಹತ. ೩೫ - ೪೦). ೨. ಕೊರತೆ ; ಊನ ; ನ್ಯೂನತೆ : ಸೆಜ್ಜೆಯ ಮನೆ ಮಜ್ಜನದ 
ನಿಶಾಂತವು ಖಜ್ಞಾಯದ ಮಂದಿರವು ಗುಜ್ಜರಬೀಡು ಸಜ್ಜನ ಗೊಲ್ಲರಾವಾಸ 
ವೆಜ್ಜವಿಲ್ಲದೆಯಿರುತಿಹವು (ಅಂಜಚ. ೩-೩೩) ; ಊರ್ಜಿತಾಮಳ ಭಕತಿಯಿಲ್ಲದ ಭಕ್ತರಿಗೆ 
ತನ್ನ ನಿರ್ಜರಾರ್ಜಿತ ಪಾದ ಕೊಡುವನು ವೆಜ್ಜವಿಲ್ಲದ ಮಾತಿದೆಂದಾ ಸಜ್ಜನಾಗ್ರಣಿ 
ಮೈಥಿಲಗೆ ಪೇಳಿದನು (ನಿಭಾಗ. ೧೧-೫-೧೩) ; ವೆಜ್ಜವಿಲ್ಲದ ಚಿತ್ತದಿಂದೆಯ್ದುತಿರ್ದನು 
ಗುಜ್ಜುಮೆಟ್ಟಿಂದ ಮುಂಗಡೆಗೆ (ಭರಚ. ೧೬-೨೦). ಹೆಜ್ಜ: ೧. ಸೂಜಿಯ ಹೆಜ್ಜದಲ್ಲಿ 
ಆನೆಯನ್ನು ಪವಣಿಸಿದಂತಾಯ್ತು (ಕರ್ನಾಕ. ೫೪). (ವ ಪ್ರಾ. ವಿಜ್ಞ./ಸಂ. ವಿದ್ಯ) 

ವೆಜಗೊಡು (ಕ್ರಿ). (ಆಲಂ) ಅವಕಾಶವನ್ನುಂಟುಮಾಡು ; ಆಸ್ಪದವನ್ನು 


ನೀಡು : ಕಜ್ಜುರ ಕಕ್ಕೆ ಸಸಿ ನೇಸಜವೆಳಗಿಗೆ ವೆಜ್ಜಗೂಡದೆ ಬೆಳದಿರಲಾ ಬಿಂಜಂ 
ಭೀಕರತರಮಾಯ್ತು (ಜಯಕಾ. ೧೫-೨೪). ([ವೆಜ್ಜ + - ಕೊಡು] 
ವೆಟ್ಟ "ಬೆಟ್ಟ' ನೋ. 


ವೆಟ್ಟನ (ನಾ). ದುಂಡಾದ ಒಂದು ಬಗೆಯ ಆಭರಣ : ಮತ್ತೊಮ್ಮೆ ಮಣಲ 
ವೆಟ್ಟಿನ[ಪಾಶಾಂ. ವೇಷ್ಟನ]ಮಂ ಬೇಡಿಯಟ್ಟೆ ಅಭಯಕುಮಾರನ ನಿರೂಪದೊಳ್‌ 
ಸಣ್ಣ ಮಣಲಂ ಕೊಂಡು ಅರಸನ ಸಮಾಪಕ್ಕೆ ಪೋಗಿ . . . ತೋಲ್‌ದೊಡೆ 
(ಪುಣ್ಮಾಸ್ರ. ೩-೩೧ ವ). (€ ಸಂ. ವೇಷ್ಟನ) 
ವೆಟ್ಟಿ (ನಾ). ಗ್ರಾಮದ ಕಾವಲುಗಾರ ; ಗ್ರಾಮಸೇವಕ : ಗ್ರಾಮಾಧಿಕಾರಿಗಳು 
ಮತ್ತು ಗ್ರಾಮನೌಕರರ: ೮ ವಿಧಗಳಾಗಿ ವಿಂಗಡಿಸಲ್ಪಟ್ಟಿರುವರು . . ..೪ ತೋಟಿ 
ತಳವಾರ, ವೆಟ್ಟಿ ಬಾರೀಕಿ ಅಥವಾ ಕೋಲುಕಾರನೆಂದು ಹೆಸರುಂಟು (ಗ್ರಾಮಾಕ.೧). 
(ದೇ. ॥ ತಮಿ. ವೆಟ್ಟಿಯಾನ್‌ ಎ ಕೀಳುಕೆಲಸದ ಆಳು] 
ವೆಟ್ಟಿವರಿ (ನಾ). ಗ್ರಾಮನೌಕರರ ನಿರ್ವಹಣೆಗಾಗಿ ವಿಧಿಸುವ ಸುಂಕ, - 
ತೆರಿಗೆ (?): ಗಾವುಣ್ಣನಾಣಿಯಮ್ಮಂ ಮಜುವದಿಂಬರ್ಗ್ಗೆ ಕೊಟ್ಟ ವ್ಯವಸ್ತೆ ಯಾವು 
ದೆನ್ನೊಡುಬ್ಕಗೆರಡುವರಿಸಂ ವೆಟ್ಟಿವರಿಯರಪತ್ತುವರಿಸಂಬರಂ ಮಿಂತರ್ವ್ವಣದುಲ್ಕ ಗೂರ್ವೃ 
ಅನ್ಹು ಮಾಣಲಾಗಂ ತಮ್ಮ ಸ್ಟೇಚ್ಛೆಯೊಳ್‌ ನೆಗಟ್ಟುದು (ಕಣ. ೪.೪-೧೮ ; 970). 
(ವೆಟ್ಟಿ 4 ವರಿ] 
ವೆಟ್ಟಿವೇರು (ನಾ). ಒಂದು ಬಗೆಯ ಸಸ್ಮ : ಲಾಮಂಚ, ವೆಟ್ಟಿವೇರು, ಕಾಡು 
ಕರೇದಪ್ಪ, ಸಜ್ಜೆಹುಲ್ಲು (ಮೈಔಿಗಿ. ೭೭-೧೫೮). 
(ದೇ. ॥ ತಮಿ. ವೆಟ್ಟಿವೇರ್‌; ಮಲ. ತೆಲು. ವೆಟ್ಟಿವೇರು] 


೮೦೧೨ 


ವೆರ್ಮಾಡಿ 


ವೆಟ್ಟಿಸು "ವೆಂಟಿಸು' ನೋ. 
ವೆಟ್ಟೈ (ನಾ). ಕಾವು ; ಉಷ್ಣ ; ಬಿಸಿ : 8. 
(ದೇ. ॥ ತಮಿ. ವೆಟ್ಟೈ: ಮಲ. ತೆಲು. ವೆಟ್ಟ] 
ವೆಟ್ಟೈ (ನಾ). ೧. ಒರಟಾದುದು ; ಬಿರುಸಾದುದು ; ಗಟ್ಟಿಯಾದುದು. 
“ಎಟ್ಟಿಿ ಪರಾ. (ಗು). ೨. ಬಿರುಸಾದ ; ಗಟ್ಟಿಯಾದ. 
ವೆಟ್ಟಿತಟ್ಟೆ ಇ (ಆಲಂ) ಒರಟಾದ ವರ್ತನೆ, - ನಡವಳಿಕೆ : ಕೊಟ್ಟೊಡವೆಯ 
ನಾವು ತೆಗೆದುಕೊ೦ಬವರಲ್ಲ ಮುಟ್ಟದಿರೌ ನಿನಗಿರಲಿ ವೆಟ್ಟೆತಟ್ಟೆಯೊಳೆಮ್ಮ ನೀನೆಂದುದಕೆ 
ತಕ್ಕ ತಿಟ್ಟಿವ ಮಾಳ್ಪೆ ನಾನು (ಭರಚ. ೯-೧೨೫). [?/ ತಮಿ. ವೆಟ್ಟೈ) 
ವೆಟ್ಟೆಡೆಗುರವಡಿ (ನಾ). ಒಬ್ಬಾತನ ಹೆಸರು : ಶ್ರೀ ವೆಟ್ಟೆಡೆಗುರವಡಿಗಳ್ಮಾಣಾಕ್ಕ 
10] ರ್ಸ್ಸಿಂಗಣನ್ನಿಗುರವಡಿಗಳ್ನೋನ್ತು ಕಾಲಂ ಕೆಯ್ದಾರ್‌ (ಎಕ. 1. ೩೨-೧; ಸು. 700). 
(ವೆಟ್ಟೆಡೆ ? 4 ಗುರವಡಿ] 
ವೆಡಣಿಗೆ (ನಾ). ಒಂದು ಬಗೆಯ ಖಾದ್ಕ, ---ವಡೆ (?) : ಅರದ ಉದ್ದು ಒಂದು 
ಭಾಗ ಅರದ ಹೆಸರು ಒಂದು ಭಾಗ ಇವ ಕೂಡಿ ತಕ್ಕಷ್ಟು ಉಪ್ಪನಿಕ್ಕಿ ಮೆಣಸು ಏಲಕ್ಕಿಯ 
ಚೂರ್ಣ ಅಲ್ಲಂ ಉಳ್ಳಿಯ ಮಿಗಿಲಾಗಿ ಕಾಯಿದಿಕ್ಕಿ ಇಂಗನರೆದು ಚೆನ್ನಾಗಿ ಕಲಸಿ ಕೆಂಡಧೂಪವ 
ಕೊಟ್ಟು ಕಲಸಿ ಒಂದು ಉಂಡೆಯ ಮಾಡಿ ಚೆನ್ನಾಗಿ ಕುಟ್ಟಿದ ಕಣಿಕದಿಂದ ಚೆನ್ನಾಗಿ ಮುಚ್ಚಿ 
ಒಂದು ಪಾ(ವ)ವಾಡೆಯಲ್ಲಿ ತಟ್ಟಿ ವಡೆಯಾಗಿ ವೊತ್ತಿ ಕಾದ ಕಾವಲಿಯ ಮೇಲೆ ಹಾಕಿ 
. ಬೇಯಿಸುವುದು. ಇದೊಂದು ವೆಡಣಿಗೆಯೆಂಬ ವೊಡೆ (ಭೀಮಸೂ. ೧೯). 
“ದಿಡ್ಡಣಿಗೆವಡೆ' ಪರಾ. (1?) 
ವೆಡಿರೂನ್‌ (ನಾ). ಒಬ್ಬಾತನ ಹೆಸರು : ಶ್ರೀಮತ್‌ ಶಿವಮಾರಂ ಪ್ರಿಥುವೀರಾಜ್ಕಂ 


° 


ವೆರತ (ನಾ). ಹಾಳಾದುದು ; ಪ್ರಯೋಜನವಿಲ್ಲದುದು ; ವೃರ್ಥ : ನಾ ಬದುಕಿ 
ಬಹ:ಬನವೂ ವೆರತವೇ ಸರಿಯೆನ್ನ ಕಲಹದೊಳಿರದೆ ಸಾಗ್ಕೆ ಕಂದ (ಜನಭಾ. ೭೦-೨೯). 
[ಆ ಸಂ. ವ್ಯರ್ಥ) 
ವೆರ್ಗಡೆ "ಪೆರ್ಗಡೈ' ನೋ. 
| ವೆರ್ಫಾಯ (ನಾ). ಪ್ರಯೋಜನವಿಲ್ಲದುದು: ಹಾರುವರು ಉಪಾಯದೋಳ್‌ 
ಕಾಲಮಂ ಕಳೆವವರು ಬರಿದೆ ವೆರ್ಥಾಯದಿಂ ಹಾರುವರ ನೆಚ್ಚದಿರು (ತುರಂಗ. ೫೧-೨೪). 
[< ಸಂ. ವೃಥಾ) 
55 ವೆರ್ಮಾಡಿ (ನಾ). ಹಿಂದಿನ ಕಾಲದಲ್ಲಿ ಹಿರಿತನದ ಅಥವಾ ಅಧಿಕಾರದ 
ಸೂಚಕವಾಗಿ ವ್ಯಕ್ತಿಗಳ ಹೆಸರಿನೊಂದಿಗೆ ಸೇರುತ್ತಿದ್ದ ಶಬ್ದ (7?) : 


20| ಕೆಯೆ ವೆಡಿರೂನ್‌ ಸ್ವರ್ಗತ್ತಿಲೆಯ ಮರಿಯಾದಿ ಕೊಟ್ಟಾನ್‌ (ಎಕ. ॥ ಉ. ಹೆಗ್ಗಡ. 
೧೫೬-೨ ; ಸು. 780 7). [7] 
ವೆಡೆವಳ್ಳಿ (ನಾ). ಒಂದು ಊರಿನ ಹೆಸರು : ವಳ್ಳಿಗ್ಗಾಮೆಯರ ದಾಸಡಿಯುಂ 
ಅಮಲಿಯರ ದೇವದಿಯುಂ ವೆಡೆವಳ್ಳಿಯರಾ ದೇವದಿಯುಂ ಅಲವಳ್ಳಿಯರಾ ರವಿಚನ್ಹ 
ನುಮ್‌ . ರಾಜಶ್ರಾವಿತಮಾಗೆ ಪ್ರಸಾದಂ ಕೆಯ್ದಾರ್‌ (ಇಆ. ೫ಬ. ೧೪೪-೭; 680). 
25 (ವೆಡೆ ? ೬ ಪಳ್ಳಿ) 
ವೆಡ್ಡಯ್ಸು "ವೇಡಯಿಸು' ನೋ. 
ವೆಡ್ಡೈಸು "ವೇಡಯಿಸು' ನೋ. 
ವೆತಿರೇಕ "ಬೆತಿರೇಕ' ನೋ. 
ವೆತೆ "ಬೆತೆ' ನೋ. 
31 ವೆತ್ತನೆ (ನಾ). ಒಂದು ಬಗೆಯ ಸುಂಕ, - ತೆರಿಗೆ : ಮಗ್ಗ ಸುಂಕ ಮಾದಾಣಿಕೆ 
ಸಲಿಯೂರ ವೆತ್ತನೆ ಮುಂತಾದ ಸರ್ವ ತೆಜ್‌ಗೆ ಕಾಲುವಳಿಯ ಗ್ರಾಮಗಳು ಸಹ 
(ಎಕ. 1%. ಗುಂಡ್ಲುಪೇ. ೧-೧೯ ; 1522). (7) 
ವೆದಿರಕೆಆ' (ನಾ). ಒಂದು ಕೆರೆಯ ಹೆಸರು : ಕಿಜುಮಾಮಿ ಪಂಳಮೆ ವೆದಿರಕೆಚೆ ಎ 
ಸಾಲತ್ತ ಕಾಡೇಟ್‌ನ ಪೇರೊಟಕ್ಕೆಎ (ಎಕ. 10. ಎಡತೊ. ೬೦-೭೪ ; ಸು. 890). 
35 (ವೆದಿರ? *- ಕೆಟ್‌) 
ವೆಯ 'ಬಿಯ' ನೋ. 
ವೆರಂ "ವೆಅಂ' ನೋ. 


ವೆಲೆ 


ರಾಚಮಲ್ಲವೆರ್ಮ್ಮಾಡಿಗಳ್ಲಂ (ಎಇ. % ೬೫-೧೬ ; 892) ; ತತ್ಪುತ್ರಂ ಭೂತುಗವೆರ್ಮಾಡಿ | 


(ಎಕ. ೪1! ಶಿಕಾರಿ. ೫೭-೧೪ ; 1115). 
ವೆಲೆ “ಬೆಲೈೆ' ನೋ. 
ವೆಲೆಕೊಳ್‌ "ಬೆಲೆಗೊಳ್‌' ನೋ. 
ವೆಲ್ಲವಾಲೆ ( ನಾ). ಒಂದು ಬಗೆಯ ಔಷಧೀಸಸ್ಮ : ಪಯಸ್ಮಾ- ನೆಲದಾಖರೆ, 

ವೆಲ್ಲವಾಲೆ, ನಾಗಾರ್ಜುನಿ (ಓಷಧಿ. ೯೧). (7 
ವೆಲ್ಲಿಸು (ಕ್ರಿ). (ನೆಲದ ಮೇಲೆ) ದಿಂಡುರುಳು ; ಉರುಳಾಡು : "“ನೆಲದಲ್ಲಿ 

ಅಡಿಗಡಿಗೆ ವಲ್ಲಿಸುವಲ್ಲಿ ಉಪಾವೃತ್ತ, ಲುಠಿತ ಎನಿಸುಗು, ಇದು ಹೊರಳುವುದು'` 

(ನಾಚರಾ. ೧೩೪). (ನ ಸಂ. ವೇಲ್ಲನ 4 - ಇಸ್ಸು) 
ವೆವಹರ 'ಬೆವಹಾರ' ನೋ. 
ವೆವಹರಿಸು "ಬೇಹರಿಸು' ನೋ. 
ವೆವಹಾರ "ಬೆವಹಾರ' ನೋ. 
ವೆಸ "ಬೆಸ್ಕ' ನೋ. 
ವೆಸನ “ಬೆಸನ್ಮ' ನೋ. 
ವೆಸಸು "ಬೆಸಸ್ಮು' ನೋ 
ವೆಳಂಗ (ನಾ). ಒಬ್ಬಾತನ ಹೆಸರು (7): ಅಜ್ಜುನರಾಹ ನಾಟಕೆಯೊಳೆ ವೆಳಂಗ 

ಕೊವರ ಚಬ್ಬಿಸೆಟ್ಟಿಯ ತಮ್ಮ ಮಣಿಯಮಸೆಟ್ಟಿ ತುಟುಗೊಳೆ ತುಜುವನಿಕ್ಕಿಸಿ ಸತ್ತು 

ಸಗ್ಗಕ್ಕೆ ಸನ್ನನ್‌ (ಎಕ. (೬ ದೊಡ್ಡಬ. ೧೦-೨ ; ಸು. 920). [?] 

ವೆಳಸು "ಮೆಟಸು' ನೋ. 

ವೆಳಿಯಂಬು (ನಾ). ಒಂದು ಬಗೆಯ ಬಾಣ (7) : ಅಟುಗಿ ವೆಳಿಯಂಬಿ 
ನೆಆಗಿ ಕಳ್ಳಡೆ ತಳ್ತು ಮಜುವಕ್ಕಮಾದ ನೃಪರ್ಕ್ಯಳಾನ್‌ ಅಂಗರನೆಟ್‌ವೆನಾರದ . 
ಪೂಲಿಯರ್‌ ಮಾಡಿದ ಸಿಲಾಕರ್ಮ್ಮ (ಎಕ. 171 ಸೊರಬ. ೨೨-೯ ; ಸು. 0007). 

[? *- ಅಂಬ್ಕು 

ವೆಳಿಯವೂರ್‌ (ನಾ). ಒಂದು ಊರಿನ ಹೆಸರು : ತಾಗರತ್ತೆ ಆ ಮಹಾಜನಕ್ಕೆ ಸಾಲೆ 
ಆಚನ್ಹತಾರಕಂ ವೆಳಿಯವೂರಾ ಮಹಾಜನಕ್ಕೆ ಆಚನ್ಹ್ರತಾರಕಂ ಎರಡುಸಾಲೆ . , , 
ಸ್ವಸ್ತಿಶ್ರೀ ದಿಗಟರ ಬೆಸುಗಿ ಕೊಟ್ಟಿದು (ಎಕ. ೪॥. ಶಿಕಾರಿ. ೪೫-೧೬; ಸು. 890 1). 

[ವೆಳಿಯ್ಮ 4 ಊರ್‌) 
ವೆಳ್ಗೊಳ "ಬೆಳ್ಗೊಳೆ' ನೋ. 
ವೆಳ (ನಾ). ದೂರವನ್ನು ಅಳೆಯುವ ಒಂದು ಪ್ರಮಾಣ ; ಇಪ್ಪತ್ತುಯೋಜನದ 


(ಇ ಪೆರ್ಮಾನಡಿ] 


ಅಳತೆ : ""ಕ್ರೋಶಂ . . . ನಾಲ್ಕುವರಲು ಯೋಜನಮಕ್ಕುಮಿಪ್ಪತ್ತು ವೆಳ್ಳಮಕ್ಕಿವು ಹತ್ತು 
ವರ್ತನಾಖ್ಕಂ'' (ಮಂಗರಾ. ೯೬-೧೧). [?) 
ವೆಳ್ಮಟ್ಪಿಕವಾಡ (ನಾ). ಒಂದು ಊರಿನ ಹೆಸರು : ಮೂಲ (ಲ?)ವಳ್ಳಿ ವೆಳ್ಮಬ್ರಕವಾಡ 
ಪಚ್ಛ(ವ್ವ)ನೂರ್‌ , . . 
(ಎಇ ೪. ೭-೧೮ ;634 ನೋ). ([ವೆಳ್ಮಟ್ಟಕ್ಕ 4 ಬಾಡ] 
ವೆಳ್ಮಾದ (ನಾ). ಒಂದು ಊರಿನ ಹೆಸರು (7) : ಶ್ರೀಕಿತ್ತೂರಾ ವೆಳ್ಮಾದದಾ 
ಧರ್ಮ್ಮಸೇನಗುರವಡಿಗಳಾ ಶಿಷ್ಕರ್‌ ಬಾಲದೇವಗುರವಡಿಗಳ್‌ ಸನ್ಮಾಸನಮ್‌ ನೋನ್ತು 
ಮುಡಿಪ್ಪಿದಾರ್‌ (ಎಕ. 1. ೨೪-೧ ; ಸು. 700). (7) 
ವೆಅಂ, ವೆರಂ (ಅ). ನಿಶ್ಚಿತವಾದ ಅರ್ಥವನ್ನು ಸೂಚಿಸುವ ಒಂದು ಅವ್ಯಯ ; 
ಖಂಡಿತವಾಗಿ ; ದಿಟವಾಗಿ ; ನಿಶ್ಚಯವಾಗಿ : ಇನ್ನಂತೆ ಮತ್ತೆ ಬಟ್‌ ಮಿಗೆ ಮುಂ 
ನಿಲೆ ತಾಂ ಮೇಣ್‌ ವೆಅಂ ಗಡಂ ಗಳಮಾದಂ ಕೆನ್ನಂ ನಿಲ್ಲೆಂದಿವನೆಂದುಂ ನೀಖಿಸಲ್ಯಲ್ಲದೆಡೆ 
ಗಳೊಳ್‌ ಕಲ್ಲದಿರಿಂ (ಕಎರಾ. ೨-೧೩) ; ಕೀಲ ಪೌರುಷಮನಾತ್ಮಪುಣ್ಯದಿಂ ಬೇಜ" 
ಮಾಡದೆಸಪೊಂ ವಿರೋಧಿಯಂ ಮಾಹಖುಗುಂ ವೆಲಮೆಅಂಕೆಯೊಂದಲಿಂ ಪಾಲಿ 
ಲಾರ್ಕುಮೆ ಪತತ್ರಿರಾಜನುಂ (ಕಾವ್ಕಾವ. ೪೯೨); ಏಗಂ ವಲಂ ವೆಂ ದಲ್‌ ತಾಗು 
ಗುಮತಿನಿಶ್ಚಯಾರ್ಥಮಂ (ಶಮದ. ೩೦೬). ವೆರಂ : ಸೆರೆಯಂ ಸವರಲೆಂದೆ ವೆರಮಾ ಬವರ 
ದಬ್ಬಾಳಿಕೆಯ ಮೆಟ್ಟಡಿಯ ತಬ್ಬಬೇಕೆ ? (ಗಿ೪ಎಂ. ೭೧-೨೫) ; ಬೇಳ್ವಳಿಪುವೊಡಮಾಯ್ತು 
ತಗುವ ಚಿತೆವೆರಮೆಂದು ಬೀಗಿದೆನದಂ ಪುಗುವೆನೀಗಳೆ ವಿಧಾತ್ರನಂ (ಸಂಸಪ. ೨೫-೩). (?] 


ಇತಿ ಅಸ್ಕ ಭುಕ್ತಿ(ಕ್ರಿ!) (ಇ. 111, ೨೪೩-೧೮ ; 634) ; 


೮೦೧೩ 


| 
25 
30 
35 


ವೇಗಾಯಿಲ 


ವೆಟ್‌ (ನಾ). ಹುಚ್ಚು ; ಮರುಳುತನ ; ಬುದ್ಧಿ ಭ್ರಮೆ : ವೆನ್ರಿ(ೌ)ಯಾಗಿರ್ದವಂ, 
ಭೀತನಾಗಿ ಇಹಾತಂ, ಕ್ಲೇಶವಹ ನುಡಿಗಳನುಳ್ಳಾತಂ . . . ಈ ಪೇಲ್ಲಿಂತಪ್ಪ ದೂತಂ 
ಬಂದು ಪಾವ್‌ ಕಚ್ಚಿತೆಂದು ಪೇಟಲ್‌, ಗಾರುಡಮಸಾಧ್ಯ೦ (ಲೋಕೋಪ. ೧೦-೫ ಟೀಕೆ). 
| [ದೇ. ॥ ತಮಿ. ಮೇ ವೆಜ್‌ ; ತೆಲು, ನೆಜ್ಜ್‌! ಮದಾ. ವೇಡ] 
5 | ವೇಗ (ನಾ). ೧. ಜೋರು ; ಶೀಘ್ರತೆ ; ತೀವ್ರತೆ : ಲಕ್ಷ್ಮಣದೇವನೆಸೆದನಯ್‌ 
ರಾಗಾನುರಾಗದಲಿ, ವೇಗದಲಿ, ರಭಸದಲಿ (ಶ್ರೀರಾಮಾ. ೨೬-೬೮೬) :ದೃಶೃದ ಮಿಲಿಯಗಟ್ಟಳೆ 
| ಸೂಕ್ಷ್ಮ ಭಾಗಗಳು ಒಂದರ ಮೇಲೊಂದಾಗಿ ಅತ್ಯಂತ ಟೇಗಣಿಂದ ಪರದೆಯ ಮೇಲೆ 


| 

1 
ಶ್ರಿ 

| | ಮೂಡುವಾಗ ... ಇಡಿ ಚಿತ್ರದ ಭಾವನೆಯೇ ನಮ್ಮಲ್ಲುಂಟಾಗುವುದು (ಎಜಾವಿ. ೯೮). 

| ೨. ಚುರುಕು; ಚಟುವಟಿಕೆ ಬಾಗಿಲಿನೊಳವೊಕ್ಕು ಬಂದನೆಂಬುದು 

| 


10 


ಮತಿವೇಗದೊಳಿದಿರುಗೊಳುವುದು (ಹದಿಬ. ಒ-೧೪). ೩. ಪ್ರವಾಹ ; ಹರಿವು : ""ವೇಗಃ, 

ಸ್ಮೂಳೋಚ್ಚಯಃ - ಈ ೨ ಹರಿವುದಕ್ಕೆ ಪೆಸರ್‌'' (ಹಲಾಯು. ೩೭-೬೯) . 
೪. ಒತ್ತಡ ; ರಭಸ : ಮಲಮೂತ್ರಾದಿಗಳ ವೇಗವ ತಡೆಯುವುದರಿಂದಲೂ . . . 
ಬಹುಮೂತ್ರರೋಗಮುಂಟಾಗುತ್ತಿಹುದು (ಸಕವೈ. ೩೬೯). ೫. ರಭಸದಿಂದಾ 
ಗುವ ಮಲಮೂತ್ರಾದಿಗಳ ವಿಸರ್ಜನೆ : ಒಳ್ಳೆ ವಿಭೂತಿ ಮತ್ತು ಸಕ್ಕರೆ ಇವನ್ನು 
ನಿಂಬೆಹುಳಿಯಲ್ಲಿ ಕಲಸಿ ಉಂಡೆ ಮಾಡಿ ಅಡಿಕೆ ಗಾತ್ರದಷ್ಟನ್ನು ಕೊಟ್ಟರೆ ಬಹುಶಃ 
ವೇಗಗಳು ಹೋಗುವುದು ನಿಲ್ಲುವುದು (ಸಕವ್ಕೆ.ಪರಿ. ೪೭೭). ೬. ಬಲ ; ಶಕ್ತಿ. ೩. ಹಗೆ ; 
ಶತ್ರು. ೮. ಬೇಲಿ ; ಪರಿಧಿ. ೯. ಒಂದು ಬಗೆಯ ವಿಷ ; ಕಿಂಪಾಕ : "“ಮಹಾಜವ 
ಕಿಂಪಾಕಮರಾತಿಯುಂ ಪರಿಧಿಯಿಂತೀ ನಾಲ್ಕು ವೇಗಾಹ್ವಯಂ'' (ನಾನಾರ. ೯೮) ; ಸರ್ಪ 
ಕಚ್ಚಿದರೆ ವೇಗ ಉಂಟು (ಎಷಚ. ೯-೨). ೧೦. ಕುದುರೆಯ ಒಂದು ಬಗೆಯ ನಡಗೆ : 
""ರಂಹಃ, ತರಃ, ಸದಸ, ಪ್ರಸರಃ, ವೇಗ, ರಯಃ, ಜವ, ವಾಜಃ -- ಈ ಆ ಕುದಿರೆಯ 
ವೇಗಂ'' (ಹಲಾಯು. ೭೩-೨೮೯). [ಸಂ.) 

ವೇಗಗತಿ (ನಾ). ತ್ವರಿತದಿಂದ ಕೂಡಿದ ಚಲನೆ ; ಶೀಘ್ರಗತಿ : ಗುಳಿ ತೆವರನೀಕ್ಷಿ 
ಸುತ ಬಟ್ಟೆಯ ಮೆಳೆ ಮರಂಗಳ ಹೊಯ್ದ ತಪ್ಪಿಸಿ ನೆಳಲನಜಸುತ ವೇಗಗತಿ ಸಾಮಾನ್ಮ 
ಗತಿಗಳಲಿ ಬಳಿವಿಡಿದು ಡಗೆಯ ಸೈರಿಸಿ ಬಳಸುವವನೇ ಛತ್ರಧಾರಕನು 
(ಕುವ್ಮಾಉ. ೩-೯೯). [ಸಂ] 

ವೇಗಗಾಮಿ (ಗು). ರಭಸದಿಂದ ಚಲಿಸುವ ; ಶೀಘ್ರಗತಿಯ : ಅತ್ಮುತ್ತಮ 
ಜಾತಿಯ ವೇಗಗಾಮಿ ತೇಜಿಗಳ ಏರಾಟ ತನಗೆ ಅತ್ಮವಶ್ಶವೆಂದು ಅವನು ನಂಬಿಕೊಂಡಿ 
ದ್ವನು (ಪುನರು. ೩೩೨). [ಸಂ. ವೇಗಗಾಮಿನ್‌) 

ವೇಗಗೂಡು (ಕ್ರಿ). ರಭಸಹೊಂದು ; ಜೋರಾಗು : ನಾಡಿಯು. . . ಹುಳಿಗೂಡಿದ 
ಆಹಾರವನ್ನು ಹೆಚ್ಚಾಗಿ ತೆಗೆದುಕೊಂಡಿದ್ದರೆ ಎಣ್ಣೆಯ ತೊಡೆದ ಹಾಗೂ ನೀರ ಕಾಗೆಯ 
ಹಾಗೂ ವೇಗಗೂಡಿ ನಡೆವುದು (ಸಕವೈ. ೧೨). [ವೇಗ + ಕೂಡು] 

ವೇಗದೂರ (ನಾ). ವೇಗರಹಿತವಾದುದು ; ನಿಧಾನಗತಿಯುಳ್ಳುದು : 
ಚೂತವಲ್ಲೀವನಿತೆಗೆ ಪಡೆವುತ್ತಂಕುರವ್ಕಾಜದಿಂ ನೆಟ್ಟಗೆ ರೋಮಾಂಚಂಗಳಂ ಸದ್ದಿಟ 
ನೆನೆ ಸುಳಿದಂ ವೇಗದೂರಂ ಸಮಾರಂ (ರಾಜಶೇ. ೯-೪೬). [ಸಂ.] 

ವೇಗವರ್ಧಕ (ಗು). ೧. ವೇಗವನ್ನು ಹೆಚ್ಚಿಸುವ; ಗತಿಯನ್ನು ತೀವ್ರಗೊಳಿಸುವ; 
""ವೇಗವರ್ಧಕ'' (4ಇಂಜಂ718.0ಕಾ). (ನಾ). ೨. (ಯಾವುದೇ ಜೀವಿ, ವಸ್ತು 
ಇವುಗಳ) ವೇಗವನ್ನು ಹೆಚ್ಚಿಸುವಂತಹುದು : ವೇಗವರ್ಧಕ (ಮನುಷ್ಯ 
ಅಥವಾ ವಸ್ತು) (ಸಂಟ. ಇಂಕಾ). ೩. [ವಿಜ್ಞಾ]ರಾಸಾಯನಿಕಕ್ರಿಯೆಯನ್ನು 
ಶೀಘ್ರಗೊಳಿಸುವ ವಸ್ತು, -- ಅಧಿಕಮಾಡುವ ಸಾಧನ : ಕೆಲವು ರಸಾಯನಿಕ 
ಕ್ರಿಯೆಗಳು. ಬಹಳ ನಿಧಾನವಾಗಿ ನಡೆಯುತ್ತಿರುವುವು. ಇವುಗಳ ವೇಗವನ್ನು ಇತರ 
ವಸ್ತುಗಳ ಸಹಾಯದಿಂದ ಅಧಿಕಗೊಳಿಸಬಹುದು. ಹೀಗೆ ಒಂದು ರಸಾಯನಿಕಕ್ರಿಯೆಯನ್ನು 
ಆಧಿಕಮಾಡುವ ವಸ್ತುಗಳಿಗೆ ವೇಗವರ್ಧಕಗಳೆಂದು ಹೆಸರು (ರಸಾಯ. ೩೬). [ಸಂ.] 

ವೇಗಾಯಿಲ, ವೇಗಾಯ್ಲ (ಗು). ೧. ತ್ವರಿತವಾಗಿ ಚಲಿಸುವ ; ಅತಿವೇಗದ. 
(ನಾ). ೨. ಶೀಘ್ರವಾಗಿ ಹೋಗಿ ಸುದ್ದಿಯನ್ನು ಮುಟ್ಟಿಸುವವನು ;ಹರಿಕಾರ : 
""ವೇಗಾಯಿಲನೆಂದು ಹರಿಕಾಆಂ'' (ಕಶಸಾ. ೫೬-೨೩೦) ; ವೇಗಾಯಿಲಮಿತ್ರನೇ, ನೀನು 
ತೊಟ್ಟಿರುವ ಕುಡುತೆಯು ಸೇನಾನಿಯಮನಿರ್ಬನ್ನಗಳ ಬಿಗಿಗಟ್ಟಿನೊಳಗೆ ಸಂಬದ್ಧವಾಗಿರುವ 


4s 


ವೇಗಾಯ್ಲ ೮೦೧೪ 


ವೀರಚಾರವನ್ನು ನಿರ್ದೇಶಿಸುತ್ತಿದೆ (ಬೆಟ್ಟ. ೭೭-೯). ವೇಗಾಯ್ಲ : ೧. ಹರುಷದಲಿ 
ಬಿನ್ನಹದ ವೋಲೆಯ ಬರೆಸಿದನು ವೇಗಾಯ್ಲ ದೂತರನಟ್ಟಿದನು ಭೂಪ (ಉವ್ಮಾಎ. 
೧೦-೨೯). ೨. ""ವೇಗಾಯ್ಲ ಶೀಘ್ರಗಾಮಿಕನಕ್ಕುಂ'' (ಕವಿಕಂ ೧೧೨). ೩. ಶೀಘ್ರಗತಿಯ 
ವ್ಯಕ್ತಿ ; ವೇಗಶಾಲಿಯಾದವನು : ಆಟಲಿಗರುಂ ವೇಗಾಯ್ಲರುಮಪ್ಪನ್ಹಯಾಗತ 
ನಭೋಗತಿಗಳ್‌ ಬಿಲ್ಲಂ ಸರಳ್ಗಮಣ್ಮುಗೆಟ್ಟುಮಿಟ್ಟೆಡೆಯುಮಾಗಿ ತೊಟ್ಟಿನೆ ನೆರೆದುರುಳೆ | 5 
ನೂಂಕುವುದುಂ (ಶಾಂತಿಪ್ಯ ೪-೩೩ ವ) ; ಹೊಯ್ದ ಹೊಗೆಗಳ ಹೋರಟೆಯ ವೇಗಾಯ್ಲ 
ಮುಷ್ಟಾಮುಪ್ಪಿಗತಿಯ ದೃಢಾಯ್ಲರಪ್ಪಳಿಸಿದರು ಪದಘಟ್ಟಣೆಗೆ ನೆಲಕುಸಿಯೆ 
(ಕುವ್ಮಾಸ. ೨-೧೦೮). [ವೇಗ 4 - ಆಯಿಲ್ಕ) | 

ವೇಗಾಯ್ಲ "ವೇಗಾಯಿಲ' ನೋ. 

ವೇಗಾಯ್ಲತನ (ನಾ). ವೇಗವನ್ನು ಹೊಂದಿರುವಿಕೆ ; ಶೀಘ್ರಗಾಮಿತ್ವ : ಆವ 
ಜವವೇನೆಂಬ ಗತಿ ಮೇಣಾವ ದೃಢ ವೇಗಾಯ್ಲತನ ತಾನಾವ ಸೂಟಿಯದಾರು ಬಲ್ಲರು 
ವಹಿಲ ವಿವರಣವ («ಕುವ್ಮಾಅ. ೩-೧೯). (ವೇಗಾಯ್ಲ (ಆ ವೇಗಾಯಿಲ) 4 - ತನ) 

ವೇಗಿ (ಗು). ೧. ಎ ವೇಗಾಯಿಲ ೧. (ನಾ). ೨. ವ ವೇಗಾಯಿಲ ೨ : 
""ಜಂಘಾಳಃ, ಜವನ: ವೇಗೀ - ಈ ೩ ಹರಿಕಾಜಂ'' (ಹಲಾಯು. ೫೯-೨೦೩). 
೩. ಒಂದು ಬಗೆಯ ಪಕ್ಷಿ ; ಗಿಡುಗ. ೪. ಒಂದು ಬಗೆಯ ಬಿಕ್ಕುಳುರೋಗ : 
ಆ ಹಿದ್ಮವೆಂಬ ಬಿಕ್ಕುಳು ಅನ್ನಜೆ, ಕ್ಷುದ್ರ. ಯಮಳೆ, ಮಹತಿ, ವೇಗಿ -- ಇಂತೈದು 
ತೆರನಾಗಿ . . . ವೇಗಿ ಎಂಬ ಬಿಕ್ಕುಳೊಂದೇ ಸರ್ವಥಾ ಅಸಾಧ್ಯವೆನಿಸಿಕೊಳ್ಳುವುದು 
(ಸಕವೈ, ೨೪೦). (ಸಂ. ವೇಗಿನ್‌] 

ವೇಗಿಸು (ಕ್ರಿ). ಭರದಿಂದ ಹೆಚ್ಚಿಸು ; ಬೇಗ ವೃದ್ಧಿಸು ; ಜಾಸ್ತಿಮಾಡು : 
ಯೋಗತತಿಗಳನಪಹರಿಸಿ ನಿಜಯೋಗಸಾಮರ್ಥ,ದಲಿ ಭಂಗದ ಸಾಗರದಲದ್ದಿದನು 
ತಮ್ಮ್ಮಶ್ಚರ್ಯಸಿದ್ದಿಗಳ ವೇಗಿಸಿದನೀ ದುಷ್ಪನೀತನ ನೀಗಿದ್ಕೆ ನಿಜಶರಣರಕ್ಷಾ 
(ನಿಭಾಗ. ೩-೮-೨೧). (ವೇಗ + - ಇಸು) 

ವೇಗೂರ್‌ (ನಾ). ಒಂದು ಊರಿನ ಹೆಸರು : ವೇಗೂರಾ ಪರಮಪ್ರಭಾವ 
ರಿಷಿಯರ್ಸ್ಸರ್ವ್ವಜ್ಞಭಟ್ಟಾರಕರ್‌ . . . ಸ್ವರ್ಗ್ಗಾಗ್ರಮಾನೇಜಾೌದಾರ್‌ (ಎಕ. ॥. ೧೬-೨ ; ಸು. 

; ಸ್ವಸ್ತಿ ಗುವಳಾಲಂಗೊಂಗುಂ ವಾಣರಸ ಆಳೆ ವೇಗೂರಂ ಪೊಂಪುಲಂ ಆಳೆ 
(ಎಕ. ೫. ಮುಳಬಾ. ೨೬೫-೧ ; ಸು. 860). (7% ಊರ್‌) 

ವೇಟಿಸು (ಕ್ರಿ). ಆವರಿಸು ; ವೇಷ್ಟಿಸು (2?) : ಕಳವುಮಾರ್ಗಮದೇಕೆ ಬಯಸುವೆ 
ಬಳಿಕ ವೇ[ಪಾಕಾ. ಮೇ)ಟಿಸು ತೋರ್ಪೆ ಪರಗತಿ ನೆಲೆ ಸುಮಾರ್ಗವನೆಂದು ದಿವಿಜಾ 
ಧೀಶ ತೆಗೆದೆಚ್ಚ (ಅಂಬಿಕಾ. ೧೪-೧೪). [ ಆ ಸಂ. ವೇಷ್ಟನ 4 - ಇಸ್ಕು) 

ವೇಟು (ನಾ). (7?) : ನಿಷ್ಠುರದೊಳತಿಯುಬ್ಬುಗೊಬ್ಬಿನೊಳ್‌ ಧೈರ್ಯದೊಳ್‌ 
ಶೌರ್ಯಂಗಳಾ ಆಂಕೆಯುರು ವೇಟಿನೊಳ್‌ ನೀಟಿನೊಳ್‌ ಮೇಣಿವರಿಗುಂ ಕಡೆಯೊ 
ಳೆಲ್ಲಿಯುಂ ಲೋಕದೊಳ್‌ ಪರಿಕಿಸಲ್‌ ಮುಂ ಕಾಣೆ ಸರಿಯಪ್ಪ ಸುಭಟರ್ಕಳ 
(ಪರಶು. ೩೧-೨೦). [?] 

ವೇಡಯಿಸು, ವೆಡ್ಡಯ್ಸು, ವೆಡ್ಡೈಸು, ವೇಡಯ್ಸು, ವೇಡಿಸು, ವೇಡೈಸು, 
ವೇಢಯ್ಸು, ವೇಢೈಸು (ಕ್ರಿ). ಸುತ್ತುವರಿ; ಆವರಿಸು; ಬಳಸು : ಕದನಕರ್ಕಶದ 
ಮೆಯ್ಸಿರಿಯ ರಾವುತರ್‌ ಮಾವುತರ್‌ ಬಳಸಿ ವೇಡಯಿಸಿ (ಪಾಕಾಂ.ವೇಡಯ್ಲಿ]ಬರಲಂ 
ದಂಧಕಾಸುರಂ ಪೊಅಮಟ್ಟು ಪೊಲಬೀಡನುಣ' ಬಿಟ್ಟನು(ಚಿಬಪು ೪೭-೩೨). ವೆಡ್ಡಯ್ಸು ಕಃ 
ಸಾರಿದರೆ ಮಜ್‌ಮಂಬಿಗಳ ಸುಖಪಾರಣೆಯ ಬೆಸಗೊಳುತ ನಗುತ ವಿಕಾರಿಗಳು ವೆಡ್ಡಯ್ಸಿ 
[ಪಾಠಾಂ. ವೇಡೈಸಿ)ದರು ನೃಪಮುನಿನಿಜಾಶ್ರಮವ (ಕುವ್ಮಾಅ. ೧೮-೫) ;ತಿವಳಿದೆರೆಗಳ ನಡುವೆ 
ರಂಜಿಸುವ ಶೈವಾಲದಂತೆ ಜಘನಾದ್ರಿಯಂ ವೆಡ್ಡಯ್ದಿ(ಪಾಕಾಂ. ವೆಡ್ಡೈಸಿ]ದಮಲ 
ಕಾಂಚೀದಾಮದ ದಾವಶಿಖಿಯಿಂದೆ ನಭಕೇಳ್ವ ಕರ್ಬೊಗೆಯಂತೆ. .. ತನುಮಧ್ಯದೊಳ್ಬಾಸೆ 
ಕಂಗೊಳಿಸಿರ್ದುದು (ಚೈವ:ಭಾ. ೩೧-೧೧). ವೆಡ್ಡೆ ಸು : ಕೇಸುರಿಯ ಕಬ್ಬೊಗೆಯ ಶಿಖಿ 
ವೆಡ್ಡೈೆಸಿತಬುಧಿಯ ಮದದ ಘಾಡಿಕೆ ಘಾಸಿಯಾದುದು (ತೊರರಾ. ೬-೪-೩೬) ; ಮತ್ತ 
ದಂತಿಗಳು ವೆಡ್ಡೆಸಲು ಕಾಣುತ ಕಿತ್ತೊಂದು ಕೈರದ ಮರನ... ಪೊಯ್ಮೆ 
(ನಾಗಕು. ೧೦-೧೨೦) . ವೇಡಯ್ಸು : ಐದಿತೀ ರಘುಪತಿಯನಾ ಕ್ರವ್ಮಾದಬಲ ವೇಡಯ್ಸಿ 
[ಪಾಶಾಂ. ವೆಡ್ಡ್ವೈಸಿ, ವೇಡೈಸಿ]ಕೊಂಡುದು ಕೊಯ್ದ ಮೂಗಿನ ಖಳಸತಿಯ ಕೈಸನ್ನೆಗಾಶ್ರಮವ 


10 


20 


700) 25 


40 


4s 


ವೇಡೆ 


(ತೊರರಾ. ೩-೬-೧). ವೇಡಿಸು : ಶಶಾಂಕನಲಿ ಕಣ್ಣಾಡಿದವು ರೋಹಿಣಿಗೆ ವಾಣಿಗೆ ವೇಡಿಸಿತು 
ಕಂದರ್ಪಶರ ಸರ್ವಾಂಗದಲಿ ಮನವ (ನಿಭಾಗ. ೧೦-೨೮-೪) ; ಈ ಮಹಾಕೃತಿಯಿಂದೊಲವು 
ಮಿಗೆ ಮ್ಮೋಮುದಲಿ ವಿಧು ವೇಡಿಸಿದ ಪರಿವೇಷದಿಂದೆರೆವ ಕೌಮುದಿಯೊಲೀ 
ಕನ್ನಡದೊಳಾಸೀಮಮೆನೆ ನೆಲಸಿಹುದು (ಗಿ9ಎಂ. ೯೬-೧). ವೇಡೈಸು : ಲಿಂಗಂಗಳಂ ತರಿಸಿ 
ಬಂಡಿಗಳ ಮೇಲಳವಡಿಸಿ ಮುಂಕೊಂಡು ನಡೆತಂದೂರ ಮೇಲುದ್ದಂಡದಿಂ ವೇಡೈಸಿ 
[ಪಾಠಾಂ. ಡಯ್ಸಿ) ಬಿಟ್ಟನು ನಾಚಿದೇವಯ್ಕ (ಬಸಘು ೫೧-೬೯) ;ಬೇಸರದೆ ಕಾಳೋರಗನನಡ್ಡೆ ಸಿ 
ಕಟ್ಟಿರುವೆಗಳು ಮಿಗೆ ವೇಡ್ಕಸಿ ಕಡಿದೆರೆಯಟ್ಟುವಂದದಲಹಿತಬಲದೊಳಗೆ ಓಸರಿಸದೆಎಳ 
ಹೊಕ್ಕು (ಕುವ್ಮಾಸ. ೧-೭೫) ; ರೂಢನಾಗಿರಲೊಲ್ಲದಾರ್ಜಿಸಿದ ವಿತ್ತಮಂ ವೇಡೈಸಿದಖಳ 
ಜನಕಿತ್ತೆ ವನವಾಸವೇ ಗತಿ ನಿನಗೆ (ಜೈಮಿಭಾ. ೩೧-೩೩). ವೇಢಯ್ಸು : ಮಹೀಶೂರ 
ಕೋಟೆಯನ್ನೇ ವೇಢಯ್ದಿ ಆಕ್ರಮಿಸಿಕೊಳ್ಳಲು ದುರಾಳೋಚನೆಯ . . . ಗುಪ್ತವಾರ್ರೆಯು 
ಪರಾಂಬರಿಕೆಯಾಯ್ತು (ಜಟ್ಟಅ. ೭೯-೬). ವೇಢೈಸು : ವಹಿಲವನು ವೇಡ್ಕಸುವಡೆ 
ನರರಹಿಪತಿಗಳೇ (ಕುವ್ಮಾಕ. ೨೩-೬) ; ಮಲೆನಾಡವರ್‌ ಮಲೆತು ನಿಲ್ವಿನಂ ಅವರ್‌ ವೇಢಸಿ 
ಬಿಗಿದಿತ್ತತ್ತಲಿನಿಸುಂ ಮಿಸುಕಲೀಯದೆ (ಚಿಕವಂ. ೪೧-೨೦) ; ರಾಜಧಾನಿಯೊಳಿರ್ದ 
ನೆಯುಮೊಂದುಗೂಡಿ ಬಂದು ವೇಢೈಸಲೊಡಂ (ಮರಾಚ. ೨-೭೪). 
[ಆವೇಡೆ + - ಇಸ್ಕು) 


ವೇಡಯ್ಸು "ವೇಡಯಿಸು' ನೋ. 
ವೇಡಾಂಕ (ನಾ). ಒಂದು ಬಗೆಯ ನೃತ್ಯ (7?) : ಹಾಡುತಿಹ ಗುರುನಿರೂಪಿತದ 


ವಚನಂಗಳಿಂದಾಡುತಿಹ ಪೇರಣೆಯ ವೇಡಾಂಕ [ಪಾಠಾಂ. ವೆಡ್ಡಾಂಗ, ವೇಡಾಂಗ) 
ಕೇಳಿಕೆಯ . ನೋಡುತಿಹ ಪೃಥ್ವಿಯ ಮಹಾಭಕ್ತಜನದ ಸಮ್ಮರ್ದನವ ಕೆಲವಿಂಗಿಸಿ 
[?] 


(ಸಿದ್ದರಾ. ೮-೭೯). 


ವೇಡಿಕೆ (ನಾ). ವಿನೋದ ; ತಮಾಷೆ ; ಹಾಸ್ಕ : ಪೊಟಮಡುವವಸರದೊಳ್‌ 


— ಪರರಾಯರಂ ಕಾಣ್ಟೆಡೆಗುಂ, ಸ್ವಯಂವರದೆಡೆಗುಂ, ವೇಡಿಕೆಯ ಕಾಣ್ಟೆಡೆಗುಂ, 
ರಣದೆಡೆಗುಂ ತಾನೊರ್ವನೆ ಪೋಪುದರಸಂಗೆ ತಕ್ಕುದಲ್ತು (ಅದ್ಭುತ. ೪೩-೧೩). 
[ದೇ. ॥ ತಮಿ. ವೇಟಿಕ್ಕೆ,; ತೆಲು. ವೇಡುಕ] 


ವೇಡಿಸು "ವೇಡಯಿಸು' ನೋ. 
ವೇಡೆ, ವೇಢೆ (ನಾ). ೧. ಸುತ್ತುವರಿಯುವಿಕೆ ; ಮುತ್ತಿಗೆ ; ಆಕ್ರಮಣ : ಇವನ 


ಹೊಯ್‌ ಕಟವಾಯ ಕೊಯ್‌ ತಪ್ಪುವನೆ ಸುರಪತಿ ಶಿವಶಿವಾ ಸುರರವಗಡಿಸುವರೆ ವೇಡೆ 
ಗಡ ಹೈರಣ್ಮನಗರಿಯಲಿ (ಕುವ್ಮಾಅ. ೧೨-೧೭); ಕೂಡೆ ನಗರದ ನಿಖಿಳಜನ 
ತೆಗೆದೋಡಿತಲ್ಲಿಯದಲ್ಲಿ ದಳ್ಳುರಿವೇಡೆಯಲಿ ಸಿಲುಕಿದ ನಿಶಾಚರರಾ ಪುರಾಂತರದ ಬೇಡಕುಣಿ 
ಹೊಕ್ಕರಣೆಗಳಲಕ್ಕಾಡಿದರು (ತೊರರಾ. ೫-೮-೭೯) ; ಕಾಳುಗಿಚ್ಚಿನ ವೇಡೆಯಲಿ ವನಜಾಲ 
ಬೇವುತ್ತಿರಲು (ನಿಭಾಗ. ೨-೩-೨೨). ಪಿ. ಸುತ್ತುಗಟ್ಟಿರುವುದು ; ಆವರಣ; 
ಬೇಲಿ : ಜೋಡಿಸಿದನಮರೇಂದ್ರನಮರರ ವೇಡೆಯಾಯ್ತು ಹಿರಣ್ಮನಗರಿಗೆ 
(ಕುವ್ಮಾಅ. ೧೨-೧೬). ೩. ಹಿಡಿತ ; ಬಂಧನ ; ಸೆರೆ : ಸುರೇಂದ್ರನ ಕಟಕ 
'ವಿಕ್ಸಿದ ವೇಡೆಯಲಿ ಲಟಕಟಿಸುತ್ತಿದೆ ದಾಸವರು ಮಾನಚ್ಕುತಿಯ ಮನ್ನಿಸದೆ 
(ಕುವ್ಮಾಅ. ೧೨-೨೮) ; ತರ್ಕಶಾಸ್ತ್ರದ ವೇಡೆಗಾನೊಳಗಾಗೆನೆಲೆ ಅಕ್ರೂರ (ಆಕ್ರೂಚೆ. ೩-೨೫). 
೪. ಬಲೆ ; ಜಾಲ : ಹೊಕ್ಕನು ಕಾನನವನನಿಲಜನು ಶಬರವಿತಾನವಿಕ್ಕಿದ ವೇಡೆಗಳ 
ಬೆಳ್ಳಾರಸುತ್ತುಗಳ . . . ದೀರ್ಫ್ಥದ್ರೋಣಿಗಳಲಲಜಸಿದರು ಮೃಗಕುಲವ 
(ಕುವ್ಮಾಅ. ೧೩-೨೪). ೫. ಮಂಡಲಾಕೃತಿಯಲ್ಲಿ ಓಡುವ, ಕುದುರೆಯ ಒಂದು 
ಬಗೆಯ ಓಟ : ಮನದಂಕೆಯಂ ತಿಳಿದು ಶಿಕ್ಷಾಪ್ರೌಢಿಯೊಳ್‌ ನಾಡೆ ನೇರ್ಪಡೆಯುಂ 
ವೇಡೆಯ ವೇಗದಿಂ ಬಹುಗತಿವ್ಮಾಪ್ರತ್ವದಿಂ ತೋರ್ಕೆಯೊಳ್‌ ತೊಡರ್ದಯ್ತುಂ 
ತೆಜನಪ್ಪ ಧಾರೆಗಳನಾಗಳ್‌ ನೋಡೆ (ಕುಸುಮಾ. 6-೭೩) ; ಪೊಳಪುಗತಿ ವೇಡೆ ಜೋಡತಿಚಳಕಂ 
ದೂವಾಳಿಬಿಡಿಪುದಾಳಿಯರ ಮನಂಗೊಳಿಸಿರೆ ತುರಂಗಗಳ ವಾಹಳಿ ವಾಹಕರಿಂದೆ 
ಮೆಆಅದುದಾ ಪೊಲವೊಳಲೊಳ್‌ (ತ್ರಿಪುಎ. ೧೭-೧೬). ವೇಢೆ: ೩. ಇತ್ತಲಿತ್ತಲು 
ಭೀಮನೆಂದುಜ್‌ ಮುತ್ತಿ ಮುಸುಕಿತು ಸೇನೆ ಚಿಮ್ಮಿದನತ್ತಲಾಚೆಯಲಲ್ಲಿ ದಳ 
ಘಾಡಿಸಿತು ವೇಢೆಯಲಿ (ಕುವ್ಮಾಕ. ೧೫-೩೫) ; ಸಿಕ್ಕಿದುದು ನೃಪಕಟಕ ಯಾದವರಿಕ್ಕಿದಾಳ್ಗಳ 
ವೇಡೆ(ಪಾಠಾಂ. ಡೆ]ಯಲಿ ದಾವಾಗ್ನಿಮಧ್ಮದಲಿ (ನಿಭಾಗ. ೧೦-೪೮-೨೦) ; ತಾಪಸರಂತೆ 


ವೇಡೆಗೆದಜು ೮೦೧೫ ವೇಣೇಸಂಹಾರ 


ಭೋಗದ ವೇಢೆಗೊಳಗಾಗಿಪ್ಪ ಹರಿ ನಲಿದಾಡುತುವೆ ಬಂದಡರಿದನು ಮಣಿಖಚಿತವಿಷ್ಟರವ 
(ಅಕ್ರೂಚ. ೮-೫೬). 
ನೇಡೆಯವರು ನ ಬಲೆಗಾರರು ; ವ್ಯಾಧರು : ಬೊಬ್ಬೆಗಳ ಪಟಹದ ಮೃದಂಗವ 


| ವೇಡೆ "ವೇಡೆ' ನೋ. 
ವೇಢೆಯ "ವೇಡೆಯ' ನೋ. 
ವೇಢೆಯವಡೆ (ಕ್ರಿ). 


ಸರ್ಬಲಗ್ಗೆಯ ಸೋಹಿನಲಿ ಸುಳಿವಬ್ಬರಕೆ ಹಿಂಡೊಡೆದು ಹಾಯ್ದವು ಸೂಸಿದವುದೆಸೆಗೆ 
ತೆಬ್ಬಿದವು ಬೆಳ್ಳಾರವಲೆ ಹರಿದುಬ್ಬಿ ಹಾಯ್ದೊಡೆ ವೇಡೆಯವರಿಗೆ ಹಬ್ಬವಾಯ್ತು 
(ಕುವ್ಮಾಅ. ೧೩-೨೫). 
[ಆ ಸಂ. ವೇಷ್ಟ./ ತೆಲು. ವೇಡಮು, ವೇಡೆಮು./ ಪ್ರಾ. ವೇಢ./ ಮರಾ. ವೇಢಾ] 

ವೇಡೆಗೆದಜು (ಕ್ರಿ). ಮುತ್ತಿಗೆಯು ಚೆದುರು ; ಒಗ್ಗೊಡೆ : ಸೋತೆಲಾ ಕೌಂತೇಯ 
ನಿಮಿಪಕೆ ಬೀತುದೇ ನಿನ್ನಖಿಳಸಿರಿ ವಿಖ್ಯಾತಿ ಬಅತುದೆ ವೇಡೆಗೆದಲ್‌ತೆ ಮನದ ವಾಸಿಗಳ 
(ಕುವ್ಮಾಸ. ೧೪-೧೧). (ವೇಡೆ 4 ಕೆದಲ್ಲು (ಆ ಕೆದಲು್‌,)] 

ವೇಡೆಗೊಳ್‌ (ಕ್ರಿ). ಸಿಕ್ಕಿಹಾಕಿಕೊಳ್ಳು ; ಸೆರೆಯಾಗು ; ಬಂಧನಕ್ಕೆ ಸಿಕ್ಕು : 
ಕಾಯಸೌಖ್ಯಕೆ ಕಾಮಸುಖದ ವಿಡಾಯತತುವಕೆ ವೇಡೆಗೊಂಡು ನವಾಯಿಯಲಿ 
ದುರ್ಗತಿಗೆ ದುವ್ವಾಳಿಸುವನಲ್ಲ (ಕುವ್ಕಾಅ. ೮-೩೧). (ವೇಡೆ 4 ಕೊಳ್‌ J 

ವೇಡೆಯ, ವೇಢಯ, ವೇಢೆಯ (ನಾ). ೧. ಸುತ್ತುವರಿಯುವಿಕೆ ; ಆವರಿಸು 
ವಿಕೆ : ಎಡ್ಡವೆನಲಿಂಡೆಗಟ್ಟುವ. ಗಡ್ಡುಗೆಗುಡುವೆಡೆಗೆ ನೀರನಡಕುವ ಫಲಮಂ ಬಡ್ಡಿಸಿ 
ನೀಡುವ ವೇಡೆಯ (ಪಾಠಾಂ. ನಿವೇದೃಮಾವೀ, ನೀಡುವ ವೇಧೆಯ] ಗೊಡ್ಡಾಟದ 
ಮುಸುಗಳೆಸೆದುವಾ ಮುನಿಗೃಹದೊಳ್‌ (ಕಾವ್ಯಸಾ. ೧೧೧೯); (ಜಗವಿ. ೧೬-೫೬ ನೋ). 
೨. ಸುತ್ತುಗೆಟ್ಟಿರುವುದು ; ಆವರಣ ; ಬೇಲಿ : ಹರಗಣಾವಳಿ 
ಹರುಷಪುಳಕಾಂಕುರಿತಮಾನಸರಾಗೆ ಜೈನರನುರವಣಿಸಿ ಹಳಚಿದರು ಸುತ್ತುಂ ವೇಡೆಯ 
ವನಿಕ್ನಿ (ಬಸಪು ೫೧-೭೦) ; ಹರನ ಕೈಲಾಸಮಂ ಪೊಕ್ಕಲ್ಲಿ ಮೆಆ*ವ ಶಂಕರನ ಬಲಗೊಂಬಂತೆ 
ವಾಜಿಗಳು ತಿಲ್ಮ್‌ಂದು ತಿರುಗುವೇಡೆಯವನಿಕ್ಕೆ!ಪಾಳಾಂ. ವೆಡೆಯವನಿಕ್ಕುತೆ]ಸೆದಿರ್ದರಾ 
ಕುಮಾರರು ಲೋಕಕತಿಧೀರರು (ಭಾವಚಂ. ೪-೧೧). ೩. ಸೆರೆ ; ಬಂಧನ : ಶಿವಭಕ್ತಿ 
ಪ್ರಯುಕ್ತನು . . . ಘನಭುಜಾಯತನಾಗುತವರಂ ವೇಡೆಯವನಿಕ್ಕಿ ಕನಲಿ ಶೂಲಂಗಳಲಿ 
ತೆಗೆಸುತ್ತ (ಬಪು ೫೦-2೨). ೪. ಕುದುರೆಗಳ ಸಮೂಹ ; ಅಶ್ವದಳ; ಹಯಮಂಡಲ : 


15 


““ವೇಡೆಯಮೆನೆ ಹಯಮಂಡಲ'' (ಭಾರನಿ. ೪6). ೫. ಕುದುರೆಯ ಓಟದಲ್ಲಿ ಒಂದು |25 


ಬಗೆ ;ವೃತ್ತಾಕಾರವಾದ ಚಲನೆ : ಕಡುಪಿನಿಂ ವೇಡೆಯದೆ ಬೀದಿಯಂ ತೀವ್ರದುಗ್ಗಡದ 
ಬಹುಗಮನದಿಂ ಲಂಘಫಿಸುತೆ ಬಳಸುತ್ತೆ ... ತುರಂಗಮಂ ಪೊಡವಿಪಾಲಕರಣುಗರೇಲುತ್ತೆ 
ವೈಹಾಳಿಯುತ್ಸಾಹಮಂ ತಳೆದರಾಗ (ಭಾವಚಂ. ೮-೧೩); ಪರಿಮಂಡಲಾಕೃಶಿವಡೆದ ಬೆರಲ 
ರೇಖೆಯೊಳು ಮೆಟ್‌ದುದಾ ತುರಗವಾ ವೇಡೆಯದೊಳಗೆ (ಕುರಾಸಾಂ. ೯-೧೫). ವೇಢಯ : 
ಪಿ. ರಾಡಿ ಹೊರಳಿಯ ಹೊಗೆಯ ಜೋಡಿಯ ನೀಡುನಾಲಗೆ ಪುರದ ಸುತ್ತಲು ಕೂಡೆ 
ವೇಢಯವಾಯ್ತು ಹರಹಿನ .ಕಿಡಿಯ ಗಡಣದಲಿ («ಕುವ್ಳಾಕ. ೭-೪೦). ವೇಢೆಯ : 
೧. ಒಪ್ಪುವ ಕನ್ನಡದೊಳ್‌ ಸ್ವಭಾವದಿಂ ಕೆಲವು ಮಹಾಪ್ರಾಣಂಗಳೊಳವು ; 
ಅವಾವುವೆಂದೊಡೆ . . . ವೇಢೆಯಂ, ಢೆಂಕೆ, ಢೊಕ್ಕರಂ (ಶಮದ. ೧೫ ವ್ಯ್ತಿ) ; ಕೃತವರ್ಮ 
ಗೌತಮರು ಸಾಯಕದ ಮಳೆಗಟ್‌ದು ಕೌರವರಾಯನನು ಹಿಂದಿಕ್ಕಿ ವೇಢೆಯ 
ವಾಯುಜನ ವಂಗಡವ ಮುಜ್‌ದರು ತಟ್‌ದರರಿಬಲವ (ಕುವ್ಮಾಶ. ೩-೭). ೫. ನಲವಿಂದ 
ಮಾರ್ಬಲಗಳನಿಬ್ಬಗೆಯೊಳು ನಿಲಿಸಲುತ್ತಮವಾಜಿಯನು ತೊಲಗು ವೇಢೆಯ ರವೆಗಾಲು 
ಬಂಬೀರಿಯೊಳ್ನಲಿದೇಜ್‌ ಮೆಜ"ಯುತರ್ತಿಯಲಿ (ಕಂನವಿ. ೨೨-೯೪). "ವೇಡೆ' ಪರಾ. 
[ಆ ಸಂ. ವೇಷ್ಟನ./ ಪ್ರಾ. ವೇಡಣ) 

ವೇಡೈಸು 'ವೇಡಯಿಸು' ನೋ. 

ವೇಢಯ "ವೇಡೆಯ' ನೋ. 

ವೇಢಯ್ಸು "ವೇಡಯಿಸು' ನೋ. 

ವೇಢಿಮ (ನಾ). ಹೂವುಕಟ್ಟುವುದರಲ್ಲಿ ಒಂದು ಬಗೆ ; ದಂಡೆಕಟ್ಟು 
ವಿಕೆ (7) : ಪೂಗಟ್ಟುವರಂ ಕಂಡು ತಾನುಮವರ ಕೆಲದೊಳ್‌ ಕುಳ್ಳಿರ್ದು ನೂಲಿನಗ್ರ 
ಗ್ರಂಥಿಮ (ವೇಢಿಮ) (ಪಾಠಾಂ. ಮವೇಯಿಮ)] ವೇಧಿಮ ಸಂಪೂರಿ[ಮ ಸಂಘಾ 
ಯಿಮ]ಮೆಂಬಯ್ದುಂ ತೆಅದ ಪುಷ್ಪಮಾಲೆಗಳಂ ಸಮೆದಾಗಳ್‌ (ಬಂಖರಿ. ೨-೨೯ ವ). 
“ವೇಧಿಮ' ಪರಾ. ॥ /ಪ್ರಾ. ವೇಢಿಮ] 


| 


35 


45 


| ಮುರಿಯುತ್ತೇನೆ . . . 


ಸುತ್ತುವರಿ ; ಬಳಸಿರು ; ವರ್ತುಲಾಕಾರವನ್ನು 
ಹೊಂದು : ವೇಡೆಯವಡೆದು ನಿಂದುದು ಪೆಣ್ಣು ಹರಿ ಜಲಕ್ರೀಡೆಯನಾಡಿದ ಬಳಿಕ 
ಕೂಡಿಸದ್ವಸ್ತ್ರ ಭೂಷಣ ಗಂಧಮಾಲ್ಕವ ಜೋಡಣೆಗೆಯ್ದ ಶ್ರೀಧರನು (ಮೋಹತ. ೧೪-೯೨). 
(ವೇಢೆಯ €(< ವೇಡೆಯ) 4 ಸಡೆ] 


ವೇಢೈಸು "ವೇಡಯಿಸು' ನೋ. 
ವೇಣಿ (ನಾ). ೧. ನೇಯುವಿಕೆ ; ಹೆಣೆಯುವಿಕೆ. ೨. ಹೆಣೆದಿರುವ 


ಕೂದಲು ; ಜಡೆ ; ತುರುಬು : ಶಿತಿಕಂಠಬರ್ಹಶೀರ್ಷರ್‌ ನುತವೇಣಿ ಸ್ಫುರಿತ 
ಚೂಡರಸಕೃತ್ತ್ರೀಡರ್‌ (ಜಗಎ. ೩-೭೬) ; ಮನಸಿಜರಾಣಿಯ ಮಧುಕರವೇಣಿಯ ವಿನುತ 
ಸದ್ಗುಣಶ್ರೇಣಿಯನು ಘನತರಶ್ರೋಣಿಯ ವರಶುಕನಾಣಿಯ ವನಿತೆಯ ಪೊಗಳಲೆನ್ನಳವೆ 
(ಜೀವಂಸಾಂ. ೧೦-೨೯). ೩. ಕೇಶಸಂಸ್ಕಾರವಿಲ್ಲದೆ ಇಳಿಬಿಟ್ಟ ಕೂದಲು 
"ವೇಣೀಸಂಹಾರ' ಪರಾ. ೪. ಹೆರಳನ್ನು ಉಳ್ಳವಳು ; ಸ್ತ್ರೀ; ಹೆಂಗಸು : 
ಮೂವರಪ್ರತಿರೂಪಾನ್ವಿತೆಯರ್‌ ಸಿತಾಂಶುಕೆಯರಿರ್ದರ್ಕನ್ನೆಯರ್ಕಳ್‌ ಮಧು ವ್ರತಮಾಲಾ 
ಯತವೇಣಿಗಳ್‌ ಜಪಿಯಿಸುತ್ತುಂ ದಿವೈಮಂತ್ರಂಗಳೆಂ (ಪಂರಾಮಾ. ೧೧-೫೮) ; ಬಾಳು, 
ವೀಣಾಪಾಣಿ ; ಬಾಳು, ಬ್ರಹ್ಮನ ರಾಣಿ; ಗಾನಗೆಯ್‌, ಹೇಳು, ಓ ಭಾವಗಂಗಾವೇಣಿ 
(ಶ್ರೀರಾಮ. 5-೧೨೨). ೫. ನೆರೆ ; ಪ್ರವಾಹ ; ಹರಿವು: "" ಓಘಃ, ಪ್ರವಾಹ, ವೇಣೀ, 
ಧಾರಾ, ಸ್ರೋತಃ, ರಯಃ- ಈ ೬ ತೊಅ?ಯ ಹರಿಹಂ'' (ಹಲಾಯು. ೧೧೦-೪೭); 
ಕರ್ಣಾಟಕದ ಜನದ ಕರ್ಣವೀಣಾತುಂಬಿ ನಿನ್ನ ವಾಣಿಗೆ ವಿಕಂಪಿಸಿ, ಜೇಂಕೃತಿಯ ಬೀರಿ, 
ರಸದ ನವನೀತಮಂ ಹೃದಯದಿ ಮಥಿಸುವಂತೆ ಗಾನಗೆಯ್‌, ಹೇಳು, ಓ ಭಾವಗಂಗಾವೇಣಿ 
(ಶ್ರೀರಾಮಾ. ೫-೧೨೩). ೬. ಎರಡು ಅಥವಾ ಹೆಚ್ಚು ನದಿಗಳು ಸೇರುವಿಕೆ ಮತ್ತು 
ಹಾಗೆ ಬಂದು ಸೇರುವ ಸ್ಥಳ ;ಸಂಗಮ : "ಶ್ರಿವೇಣಿ' ಪರಾ. ೭. ಕೃಷ್ಣಾನದಿಯ 
ಹೆಸರು : "ಕೃಷ್ಣವೇಣಿ' ಪರಾ. ಆ. ಒಂದು ಬಗೆಯ ಹುಲ್ಲಿನ ಹೆಸರು ; 
ದಾಗಡಿ. ೯. ಒಂದು ಬಗೆಯ ಮರ ; ದೇವದಾರುವ್ಯಕ್ಷ : ""ವೇಣೀ, ಗರಾಗರೀ, 
ದೇವತಾಳಃ, ಜೀಮೂತಃ -- ೪ ದೇವತಾಳೇವೃಕ್ಸದ ಹೆಸರುಗಳು'' (ಸಿದ್ಧಾಂತಿ. ೧೨೭). 
೧೦. ಗೆರೆ ; ರೇಖೆ ; ಸಾಲು ವಿಜಯಶರಾಸನಗುಣಘಾತಜಾತ 
ಕಾಳಿಕೆಯನೆತ್ತಮಗ್ಗಳಿಸಿದುದಾ ಭುಜಬಲಿಯ ಭುಜದ್ವಯದೊಳ್‌ ಭುಜಂಗನಿಶ್ವಾಸ 
ಧೂಮವೇಣೀನಿಕರಂ (ಆದಿಪು. ೧೪-೧೪೧) ; ದೆಸೆದೆಸೆಗೆರಡುಸಾಸಿರವೇಣಿಗಳನಾಗ ಮಸಗಿ 
ಖಾನನ ಬಲುಭಟರು ಮುಸುಕಿ ಚೌದಿಕ್ಕಿನ ಕೋಟೆಯ ತೆನೆಗೆ ಸಂದಿಸಿ ಬೊಬ್ಬಿಲ್‌ದರು 
(ಕಂನಎಿ. ೧೪-೧೨). ೧೧. ಒತ್ತಾಗಿ ಹೆಣೆದ ಹೂವಿನ ದಂಡೆ : ಅವರು ಮಾರ್ಕೆಟ್ಟಿನಿಂದ 
ನಾಲ್ಕು ಕನಕಾಂಬರಹೂವಿನ ವೇಣಿಗಳನ್ನು ತಂದರು (ರೂಢ). (ಸಂ.] 


ವೇಣ್ಮಿ (ನಾ). ಸುಗಂಧದ್ರವ್ಮ ಮುಂತಾದುವನ್ನು ತೂಗುವ ಒಂದು 


ಪ್ರಮಾಣ : ಹವಳಕ್ಕೆ ಕಣಜುಗಟ್ಟಳೆ ಭುವನದೊಳಂಚೆವು ಅಡಹು ಮುತ್ತಿನ ಮಣಿಗಂ 
ಧ್ರುವದಿಂ ಮಂ(ಜ)ಡಿ ವಜ್ರಕೆ ಜವದಿಂ ಕತ್ತುರಿಗೆ ವೇಣಿ ತಪ್ಪದು ಗಣಕಾ 
[7] 


(ವೃವಹಾ. ಅನುಬಂಧ. ೧-೩-೧೫). 


ವೇಣೀಬಂಧ (ನಾ). ಹೆಣೆದ ಕೂದಲು ; ಜಡೆ ; ತುರುಬು : ಉಗುಳುತ್ತುಂ 


ಸಿಡಿಲೆಂಬ ತೋರಕಿಡಿಯಂ ಕಾಲೂಜ್‌್‌ ಭೂಭಾಗದೊಳ್‌ ಗಗನಾಭೋಗಮನೆಯ್ದ್ತೆ ನೀಳ್ದು 
ಘನವೇಣೀಬಂಧಮಂ ಬಿರ್ಚಿ . . . ಒಗೆದಂ ಕಾರೆಂಬ ಕಾಳಾಸುರಂ (ಮಲ್ಲಿಪು ೮-೯೪) ; 
ತಿವಿದವೆಳಮುತ್ತುಗಳ ಚಂದ್ರಿಕೆ ಜವಳಿಸಿದವೊಂದೊಂದನೌಕಿದವ ವಿರಳಿತಮಣಿಕಿರಣ 
ವೇಣೀಬಂಧಬಂಧುರದಿ (ಕುವ್ಮಾಸ. ೧೩-೨೬). [ಸ0.) 


ವೇಣೀಬಂಧಕ (ನಾ). ಎ ವೇಣೀಬಂಧ : ದೈವದ ಪರುಠವಣೆ ದುಶ್ಶಾಸನನ ನೆತ್ತರಿನ 


ವೇಣೀಬಂಧಕಘಟಿತವಾಯ್ತು ಸಂಬಂಧ (ಕುವ್ಕಾಕ. ೧೭-೪೬). [ಸಂ.) 


ವೇಣೀಸಂಹಾರ (ನಾ). ೧. ಬಿಚ್ಚಿದ್ದ ಕೂದಲನ್ನು ಸೇರಿಸಿ ಹೆಣೆಯುವಿಕೆ; 


ಹೆರಳು ಹಾಕುವಿಕೆ : ಊರುಗಳನುಡಿವೆನೊದೆವೆಂ ಕೌರವಪರಿಬೃಢನ ಮಕುಟಮಂ 
ವೇಣೀಸಂಹಾರಂ ಮಾಡುವೆಂ (ಗದಾಯ. ೧-೬೦); ಕೌರವಶ್ರೇಷ್ಠನ ತೊಡೆಗಳನ್ನು 
ಬಳಿಕ ವೇಣೀಸಂಹಾರ ಮಾಡುತ್ತೇನೆ (ಭಾಮಣಿ. ೩೯). 


ವೇಣು ೮೦೧೬ ವೇತಾಳವಡೆ 


೨. ಭಟ್ಟನಾರಾಯಣನೆಂಬ ಕವಿಯು ಸಂಸ್ಕೃತದಲ್ಲಿ ರಚಿಸಿದ ಒಂದು | | ಮಲ್ಬುದೆ ವೇಣುಪತ್ರಮಂ (ವೃಷವ. 6-೧೧) ; ಒಣಗಿದ ವೇಣುಪತ್ರಗಳಿಂದ ಹರವಿಹೋದ 
ಪ್ರಸಿದ್ಧವಾದ ನಾಟಕದ ಹೆಸರು : ಅವನ "ವೇಣೀಸಂಹಾರ' ವು ಬಹುವಿನದಿಂದ ಹಳ್ಳಿಯ ಅಂಗಳಗಳ ಬದಿಯಿಂದ ನಡೆದು. . . ಹೊರಟಿದ್ದಾರೆ (ಇಪ್ಪಕ. ೩೫೨). ೨. ಒಂದು 
ಲಾಕ್ಷಣಿಕರಿಗೂ ಪಂಡಿತರಿಗೂ ಪ್ರಿಯವಾದದ್ದಾಗಿದೆ (ಸಂನಾಟ. ೨೩೭). ([ಸಂ.) ಬಗೆಯ ಔಷಧೀಸಸ್ಕ : ""ಕಟ್ಟಂತಸಾಲಿಕಾ - ವೇಣುಪತ್ರ'' (ಓಷಧಿ. ೨೭). [ಸಂ.) 


ವೇಣು (ನಾ). ೧. ಬಿದಿರು; ಬೊಂಬು : ಬೀಡಿಂಗೆ ಬೀಡುವಿಡಲ್‌ ನೆಲನುಮೊಲೆಗಲ್ಲಲ್ಲಿ | | ವೇಣುಪತ್ರಿ (ನಾ). ಒಂದು ಬಗೆಯ ಔಷಧೀಸಸ್ಮ : “"ಇಂದೀವರಾ -- 
ಬೆಟ್ಟುಗಳುಂ ಗುಡಿಯ ಗೂಂಟಕ್ಕೆ ಬಲ್ಲಡವಿಗಳುಂ ದಂಡಿಗೆಗೆ ವೇಣುವನಂಗಳು [5 ವೇಣುಪತ್ರಿ'' (ಓಷಧಿ. ೧೪). (7) 
ಮಾನೆಗಂಬಕ್ಕೆ ಪೆರ್ಮರಂಗಳುಮಾ ಪಡೆಗೆ ನೆಚೆಯವೆನಿಸಿ (ಪಂಪಭಾ. ೯-೧0೪ ವ); | | ವೇಣುಬೀಜ (ನಾ). ಬಿದಿರಿನ ಅಕ್ಕಿ ; ಬಿದಿರಿನ ಬೀಜ : ವೇಣುಬೀಜಮಂ ವನಚರಿ 


ವಿತತಧರ್ಮಶ್ರವಣವಂತ್ಮಕಾಲದೊಳಗಾಶ್ರಿತಪರ್ವವಿಭವ ವೇಣುಗಳೊಳು ಸ್ವಸ್ತತಾ ಗತಿ ಕುಟ್ಟುತುಂ ಪದೆದು ಪಾಡಿದಳ್‌ (ಪುಷ್ಪಪು. ೫-೯೩). [ಸಂ.) 

ಮುಕ್ತರಾದವರೊಳಲ್ಲದಾ ನಾಡೊಳಿಲ್ಲ (ಹಚ. ೨-೧೧). ೨. ಬಿದಿರಿನಿಂದ ಮಾಡಿದ | | ವೇಣುವಾದನ (ನಾ). ಕೊಳಲನ್ನು ಊದುವಿಕೆ : ಮಧುರಸ್ವನಪತ್ರವಾದ್ಯನಿರತರ್‌ 
ಒಂದು ವಾದ್ಕ; ಪಿಳ್ಳಂಗೋವಿ; ಕೊಳಲು : ಮಹಾಶ್ವೇತೆಯ ಕಣ್ಣಖಿದು ಮನೋಜ್ಞಗೋಪಾಲವೇಣುವಾದನಸುಭಗರ್‌ (ಜಗವಿ. ೩-೭೭). (ಸಂ. 
ವೇಣುರವಂಗಳುಮಂ ವೀಣಾನಾದಂಗಳುಮಂ . . , ಪ್ರತೀಹಾರಿಯರ್‌ ನಿವಾರಿಸುತ್ತ |10| ವೇತಂಡ (ನಾ). ಆನೆ ;ಗಜ : ಇತ್ತಲೀ ಕುವಲಯಾಪೀಡವೇತಂಡಮುಮನೊಡನೊಡನೆ 


ಮಿರ್ದರ್‌ (ಕಾದಂಉ. ೪೬): ವೇಣು ವೀಣೆಗಳಿಂಪುದನ ಕರ್ಣಕಮೃತಮಂ ಸೂಸುತಿರೆ | 
(ಶ್ರೀರಾಮಾ. ೬೭-೩೫೦). [ಸಂ.) | 
ವೇಣುಕಾಂಡ (ನಾ). ಬಿದಿರು ಮೆಳೆ : ತದ್ದ್ಯಜದೀರ್ಪದಂಡಾಕಾರಮಂ ತಳೆದು 


ಕಂಡು (ಜಗವ. ೬-೪೮ ವ) ; ಗಜನ್ಮೃಗೇಂದ್ರದಂಪ್ಪ,ಮಂ ಕಂಡ ವೇತಂಡದಂತೆ . . . 
ಭಯಂಗೊಂಡು (ಪುಪ್ಪಪು. ೧೩-೨೬ ವ). ([ಸಂ.] 
ವೇತಂಡಯಾನ (ನಾ). ಆನೆಯ ನಡಗೆಯಂತಹ ನಿಧಾನವಾದ ನಡಗೆ ; ಗಜ 


ಬಾಂದಳಮಂ ಮುಟ್ಟಿ ನಿಮಿರ್ದು ನಿಂದ ವೇಣುಕಾಂಡದಿಂ . .. ಮಹಾಗಹನಮೊಪ್ಪಿರ್ದು ಗಮನ : ತೊಂಡೆವಾಯ್ದೆಟ್‌ಯ ಶಶಿಮಂಡಲಾನನದ ವೇತಂಡಯಾನದ . . . ಅಬಲೆ 
ದಲ್ಲಿ (ಶಬಶಂ. ೩-೩೫ ವ). [ಸಂ.] 15 ನೇಪಾಳದವಳು (ಜನವ. ೬-೧೯). ([ಸಂ.) 

ವೇಣುಗಾನ (ನಾ). ಕೊಳಲನ್ನು ನುಡಿಸುವಿಕೆ ; ಕೊಳಲುವಾದನ : ಸಾಕ್ಷಾತ್‌ | | ವೇತನ (ನಾ). ೧. ಕೆಲಸ ಮಾಡಿದ್ದಕ್ಕೆ ಕೊಡುವ ಪ್ರತಿಫಲ ; ಸಂಬಳ : ಬಗೆ 
ಶ್ರೀಕೃಷ್ಣ ವೇಣುಗಾನಚತುರನೂ ಈಶ್ವರ ಡಮರುಗವಾದಕನೂ ಚತುರ್ಮುಖಬ್ರಹ್ಮ ದಣಿವಂತೆಂದೆಂದುಂ ಜಗ ಮೆಚ್ಚುವ ತೆರದೆ ಬೀಜ್‌ ವೇತನಮೆನಿತೋ (ಮೃಸೂಮೆ. ೫-೮೮); 
ಮತ್ತು ನಂದಿ ಮದ್ದಳೆವಾದಕರೂ ಆಗಿದ್ದಾರೆ (ಸಂಗೀಚಂ. ೧೦೮). ([ಸಂ.) ಪ್ರತಿಯೊಬ್ಬ ಕೆಲಸಗಾರನಿಗೂ ವೇತನವೂ ಗೌರವವೂ ಸಲ್ಲಬೇಕು (ಕ್ರಿಯಾಶಿ. ೧೨). 

ವೇಣುಗೀತ (ನಾ). ೧. ಕೊಳಲಿನ ಮೂಲಕ ನುಡಿಸುವ ಹಾಡು ;ವೇಣುಗಾನ : ೨. (ಉನ್ನತವ್ಮಾಸಂಗಕ್ಕಾಗಿ ಕೊಡುವ) ಸಹಾಯಧನ, -- ಪ್ರೋತ್ಸಾಹ ಧನ: 
"ವೇತ್ರಗೀತ' ಪರಾ. ೨. ಕೃಷ್ಣನ ಕೊಳಲಿನ ಮಾಧುರ್ಯವನ್ನು ವರ್ಣಿಸಿ [20| ಸೊಸೈಟಿಯವರು ಇವರ ಸಾಮರ್ಥ್ಯವನ್ನು ಮನಗಂಡು ಇಂಗ್ಲೀಷ್‌ ಭಾಷಾಸಾಹಿತ್ಯಗಳ 
ಶ್ರೀಪಾದರಾಜರು ರಚಿಸಿರುವ ಗೀತಸಾಹಿತ್ಮ : ಶ್ರೀ ಶ್ರೀಪಾದರಾಜರು ರಚಿಸಿರುವ ವಿಶೇಷವ್ಮಾಸಂಗಕ್ಕಾಗಿ ವೇತನ ಕೊಟ್ಟು ಇವರನ್ನು ಆಕ್ಸ್‌ಫರ್ಥಿಗೆ ಕಳುಹಿಸಿದರು 
ಭ್ರಮರಗೀತ, ವೇಣುಗೀತ ಮತ್ತು ಗೋಪೀಗೀತಗಳು ತಿಳಿಗನ್ನಡಮಾತುಗಳ ಸುಂದರ (ಸಮಾಲೋ. ೬೫)- ೩. ಬೆಲೆ ; ಮೌಲ್ಯ : "“ಭೃತಿಃ ಭೃತ್ಮಾ... ವೇತನಂ - ಈ ೬ 
ಸಾಹಿತ್ಯ (ಜಗದಾ. ೮೧). [ಸಂ.] ಬೇಲೆ'' (ಹಲಾಯು. ೧೨೦-೪೩). ([ಸಂ.) 


ವೇಣುಗೋಪಾಲ (ನಾ). ಕೊಳಲೂದುವ ಗೋಪಾಲ ;ಮುರಳೀಧರ ; ಕೃಷ್ಣ : | | ವೇತಸ (ನಾ). ೧. ಒಂದು ಬಗೆಯ ಬಿದಿರು ; ಹಬ್ಬೆ : ವೇತಸ ಕದಂಬ ಪ್ರಿಯಂಗು 
ಧ್ಕಾನಮಾಳ್ಪ ಸಜ್ಜನರ ಮಾನದಿಂ ಪರಿಪಾಲಿಸುವ ವೇಣುಗೋಪಾಲಾ ಗೋವಿಂದಾ ವೇದ |25|, ಶಿರೀಷ ಪಲಾಶ ರಾಜವೃಕ್ಷಾಭಿದಾನ ತರುಗಳ್‌ ಪತಾಕಾಚಿಹ್ನಂಗಳುಂ (ತತ್ತೃಪ್ರ ೧೮೬). 
ವೇದ್ಯ ನಿತ್ಕಾನಂದಾ (ಪುರಂದ. ಧಾ. ೧-೯೭. ಅನುಪಲ್ಲವಿ) ;ಸಿಕ್ಕಿದನೆಲೆ ಜಾಣೆ ಶ್ರೀ ವೇಣುಗೋಪಾಲ "ಅಂಬುವೇತಸ' ಪರಾ. ೨. ಜೊಂಡುಹುಲ್ಲು : ಹರಿವ ಬಹುವಾರಿಪ್ರವಾಹಕೆ ತರು 
ಭಕ್ತವತ್ಸಲದೇವನು (ಪುರಂದ. ಧಾ. ೪-೫೯ ಪಲ್ಲಎ.). [ಸಂ.) ಮಲೆತು ಬೀಳುವುದು ತಲೆವಾಗಿರುತ ವೇತಸಕುಂಜವುಳಿದಿಹವು (ತಿಮ್ಮಶಾಂ. ೩-೪೧). [ಸಂ.) 

ವೇಣುಚಕ್ರವಾದ್ಯ (ನಾ). ಒಂದು ಬಗೆಯ ವಾದ್ಮ : ಮುಖವೀಣೆಯ ಮೋಹಿಗಳಿಂದಂ | | ವೇತಸೇಯ (ನಾ). ಒಂದು ಬಗೆಯ ಔಷಧೀಸಸ್ಕ : ""ಕುಂಭೀರಃ -ವೇತಸೇಯ 
ರಾವಣವೀಣೆಯ ರಂಜಕರಿಂ ವೇಣುಚಕ್ರವಾದ್ಮದ ಚಾಣರಿಂದಂ . . . ಒಪ್ಪಿದತ್ತಾ | ಭೇದ, ಗುಳ್ಳೆ'' (ಓಷಧಿ. ೩೫). (7) 
ಮಹಾಲಿಂಗದಾಸ್ನಾನಂ (ಹಮ್ಮಾರ. ಆ-೪೧ ವ). [ಸಂ.] ವೇತಾಲ, ವೇತಾಳ (ನಾ). ೧. ಒಂದು ಬಗೆಯ ಭೂತ ; ದೆವ್ವ : ಬಿಜುದನಿಯ 

ವೇಣುದಂಡ (ನಾ). ಬಿದಿರಿನ ಕೋಲು, -- ಬೆತ್ತ : ಶಿಖಾ ಯಜ್ಞೋಪವೀತ ಭೂತವೇತಾಲ[ಪಾಠಾಂ. ಳ)ಸಂಕುಲದಡಗಿನಜಕೆಗಳ ಸುಡುಗಾಡೊಳಾ ಮಂತ್ರಿ 
ವೇಣುದಂಡ ಕಮಂಡಲ . . . ಉಳ್ಳಾತನಾಗಿ (ವಿವೇಕ. ೧೧೮) ; ಸಾತಿಶಯ ವೇಣುದಂಡಂ | | ಚಂಡಿಕಾಲಯದೆಡೆಗೆ ನಡೆತಂದನು (ಜೈಮಿಭಾ. ೩೧-೫೫). ಪಿ. ಬಾಗಿಲು ಕಾಯು 
ಎಚಾರದ ಖರ್ಪರಾ ತಾಮ್ರಮುದ್ರೆಯು ಶಿಲಾಭಸಿತಲೇಪನಂ ನೂತನದ ಕಾಷಾಯದಂಬರಂ | | ವವನು ; ವೈತಾಲಿಕ ; ದ್ವಾರಪಾಲಕ. ೩. ಉಪಾಧ್ಯಾಯ ;ಗುರು : ""ವೇತಾಲ 


| 
| 


30 


ಪ್ರಾಣಲಿಂಗಂ ಚೆನ್ನಮಲ್ಲೇಶ್ವರಂ (ಗುರುಚಾ. ೧-೭೦). 1೫೦.] (ಪಾಠಾಂ. ಳ]ನಾಚಾರ್ಯನಕ್ಕು'' (ಮಂಗರಾ. ೮೮-೩೮). ವೇತಾಳೆ : ೧. ಭೂತದ ಕೈಯ 
ವೇಣುದಾರಿತ (ನಾ). [ಕಾಮಶಾ] ಒಂದು ಬಗೆಯ ರತಿಬಂಧ : ಪದ್ಮಿನಿ |35| ಲೊಂದಣಜುವೆ ಅದು ವೇತಾಳನುದ್ದಕ್ಕೆ ನಿಂದಿತು ಭೂತ ಸತ್ತಿತು (ಆವಚಂ. ೨೯೮-೧೩೧೩); 


ಪದ್ಮಾಸನದಿಂ ನಾಗರಕಬಂಧದಿಂ ಚಿತ್ತಿನಿ ಶಂಖಿನಿ ವೇಣುದಾರಿತದೆ ಹಸ್ತಿನಿ ತಣಿಕುಂ ಅಣುಗನಂ ವೇತಾಳನಿಹ ವೇದಿಕೆಯ ಮುಂದೆ . . . ಕುಳ್ಳಿರಿಸಿ (ನವಮೋ. ೧೨-೨೩). (ಸೆಂ.] 

ಸ್ಕಂಧಪಾದದಿಂ ಕೂಡುವಿನಂ (ಮನ್ಮಎ. ೨-೮). [ಸಂ] ವೇತಾಲಪಂಚವಿಂಶತಿ (ನಾ). ಬೇತಾಳವು ವಿಕ್ರಮಾದಿತ್ಯನಿಗೆ ಹೇಳಿದ 
ವೇಣುದಾರಿತಕ (ನಾ). ೧. ಬಿದಿರು ಸೀಳುವಿಕೆ,  ಬಾಗವಾಗುವಿಕೆ. ೨. ಎ ಇಪ್ಪತ್ತೈದು ಕಥೆಗಳ ಸಂಗ್ರಹದ ಹೆಸರು : (». (ಸಂ. 

ವೇಣುದಾರಿತ. ೧,೨ : ಪರಿಕಿಸೆ ವೃಕ್ನಾರೋಹಣ ವರಾಹಚರ್ವಿತಕ ವೇಣು | | ವೇತಾಳ "ವೇತಾಲ' ನೋ. 

ದಾರಿತಕಂಗಳ್‌ ಕರಮಸೆಯೆ ಕಾಮಶಾಸ್ತ್ರದ ದೊರಯಾದುದು ಶಬರಶಿಶು |೪| ವೇತಾಳಕ (ನಾ). ಮೆಟ್ಟಿಕೊಂಡಿರುವ ಭೂತಪ್ರೇತಗಳನ್ನು ಬಿಡಿಸುವವನು; ಮಂತ್ರ 

ಗಳುಜ್ಜುಗಮದಲೊಳ್‌ (ಚಂದ್ರವು ೫-೫೫). [ಸಂ.] ವಾದಿ :ಹಳೆಯವೇತಾಳಕರು ಹೆಬ್ಬುಲಿ ಹಲವು ಜಟ್ಟುಗ ಮಾಣಿಭದ್ರರು ಬಲು ಭುಜಂಗಳ 
ವೇಣುನಾದ (ನಾ). ೧. ಕೊಳಲಿನ ಧ್ವನಿ : ವೇಣುನಾದಮನೊಸೆದಾಲಿಸಲ್‌ | ತೊಡಿಗಯೊಪ್ಪುವ ರೌದ್ರಮುಖರಿರಲು (ಕೌಶಿರಾ. ೧೯-೩೫). [« ಸಂ. ವೈತಾಲಿಕ) 

ಕಿವಿಗಳೇಕೆಯೊ ಸಾಸಿರವಾದುವಿಲ್ಲೆನುತ್ತಮವರವರಂ ಮನಂಗೂಳಿ ನೆಗಟ್ಟುದು ಕೃಷ್ಣನ | | ವೇತಾಳವಡೆ (ನಾ). ದೆವ್ವಗಳ ಸಮೂಹ; ಪಿಶಾಚಿಗಳ ಗುಂಪು: 

ವೇಣುನಿಸ್ವನಂ (ಜಗು. ೫-೪). ೨. ಕೊಳಲನ್ನೂದುವವನು ; ಕೃಷ್ಣ : ವೇಣುನಾದ ಅಂತುತ್ಪಾತ ವೇತಾಳವಡೆಯಂತೆ ಭಯಂಕರಾಕಾರಮಾದ ಬೇಡವಡೆಯ ನಡುವೆ 


ಬಾರೂ ವಂಕಟರಮಣನೆ ಬಾರೊ (ಪುರಂದ. ಧೂ. ೪- ೮೨ ಪಲ್ಲವಿ.). [ಸಂ.] 45 


ವೇಣುಪತ್ರ (ನಾ). ೧. ಬಿದಿರಿನ ಎಲೆ : ಚೂತಪಲ್ಲವೋದಾರರಸಂಗಳಂ ಸವಿವ ಕೋಗಿಲೆ 


- ಬಂದಂ ಪುಳಿಂದ ಪ್ರಕರ ಬಹುಳಸೇನಾಪರೀತಂ ಕಿರಾತಂ (ಕಾದಂಪೂ. ೧೬೬). 
[ವೇತಾಳ (ಎ ವೇತಾಲ) + ಪಡ್ಡೆ) 


ವೇತ್ರ 


ವೇತ್ತ "ವೇತ್ತಾರ' ನೋ. 
ವೇತ್ತಾರ, ವೇತ್ತ (ನಾ). ತಿಳಿದವನು ; ಜ್ಞಾನಿ : ಲಿಂಗದ ಅನುಭವದಿಂದ . . 


ಮಾನವಜೀವನದ ಮಹಾಸಮಸ್ಕೆ ಬಗೆಹರಿದಂತಾಯ್ತೆ? ಬಗೆಹರಿಯಿತೆಂದು ತಿಳಿದುಕೊಂಡ | 


೮೦೧೭ 


ವೇದ 


ವೇತ್ರಲತೆ (ನಾ). ಎಳಸಾದ ಬೆತ್ತ, -- ಬಿದಿರು : ಅವನಿಪತಿಗೃಹದ್ವಾರದಂತೆ ವೇತ್ರ 
ಲತಾಶತದುಷ್ಟುವೇಶಮುಂ ವಿರಾಟನಗರಿಯಂತೆ ಕೀಚಕಾವೃತಮುಂ . . . 
|. ಸಪ್ತವರ್ಣೋಪಶೋಭಿತಮುಂ ಕ್ರೂರಸತ್ವಮಾಗಿಯುಂ ಮುನಿಜನಸೇವಿತಮುಮೆನಿಪುದುಂ 


ವೇತ್ರಾರರಿದ್ದಾರೆ (ವಚಸಂ. x೪. ಖಕ). ವೇತ್ತ : ಉವನಾತ್ಮನು ಪಾಶದಳನಕಳಾವಿದಂ | | (ಕಾದಿಂಪೂ. ೧೦೦). (ಸೆಂ. ವೇತ್ರಲತಾ] 
ದಿವ್ಕಾಗಮಪುರಾಣಾವಿರಳಪರಮಾರ್ಥವೇತ್ತನು (ಬಸಪ. ೪೬-೧). [ಇ ಸಂ. ವೇತ್ತೃ] | 5 | ವೇತ್ರವತಿ (ನಾ). ೧. ದಂಡವನ್ನು ಹಿಡಿದುಕೊಂಡಿರುವ ದ್ವಾರಪಾಲಕಿ ; 


ವೇತ್ತಿ (ನಾ). ಲೋಹಗಳನ್ನು ಪರೀಕ್ಷಿಸುವ ಸಾಧನ ; ಒರೆಗಲ್ಲು : ""ಪರೀಕ್ಷಿತಂ 
ವೇತ್ತಿಯೆನಲೊರೆಗಲ್ಲು'” (ಮಂಗರಾ. ೧೦೫-೧೪). (7) 
ವೇತ್ತೃ (ನಾ). ೧. ವ ವೇತ್ತಾರ. ೨. ಖಷಿ ; ಮುನಿ. ೩. ಹೊಂದುವವನು; 
ಪಡೆಯುವವನು. (ಸಂ.] 
ವೇತ್ತ್ಯೃತೆ (ನಾ). ತಿಳಿವಳಿಕೆ ; ಜ್ಞಾನ : ಶಾಬ್ದವೇ [ಪಾಠಾಂ. ನೇ)ತ್ತೃತೆ ಷಟ್ತರ್ಕವಿತರ್ಕ 
ಬೇತ್ರೃತೆ... ಏಂ ಚೋದ್ಮಮೆ ವರ್ಧಮಾನಮುನಿಯೊಳ್‌ (ಚಂದ್ರಪು. ೧-೩೧). 
[ಸಂ. ವೇತ್ರೃತಾ] 
ವೇತ್ರ (ನಾ). ೧. ಒಂದು ಜಾತಿಯ ಬಿದಿರು ; ಬೆತ್ತ : ಅನೇಕರುಚಿವಿಚಿತ್ರ 
ವೇತ್ರವಿಶಿಖಾತಿರುಚಿರಪ್ರಾಂತಕುಂತಮನುತ್ತರೀಯಕಂಟಕಮತಿಸುಭಟಮದೋತ್ಕಂಟ 
ಮಿದು ಕರ್ಣಾಟಬಲಂ (ಅದಿಪು ೧೩-೪೫ ವು. ೨. (ದ್ವಾರಪಾಲಕನು ಹಿಡಿದು 
ಕೊಳ್ಳುವ) ಕೋಲು ; ದಂಡ : ಪ್ರಾಂಚತ್ಕಾಂಚನವೇತ್ರಮಂಜುಳಕರಂ 
ಕೂರ್ಪಾಸವಿಭ್ರಾಜಿತಂ . .. ಬಂದಂ ಪ್ರತೀಹಾರಕಂ (ರಾಜಶೇ. ೫-೨೩). ೩. ಕೊಳಲು; 
ವೇಣು : "ವೇತ್ರಗೀತ' ಪರಾ. ಸಂ.) 
ವೇತ್ರಕೀಯ (ಗು.) ೧. ಬಿದಿರಿನ ; ಬೆತ್ತದಿಂದ ಕೂಡಿದ : "ವೇತ್ರಕೀಯಗೃಹ' 
ಪರಾ. (ನಾ). ೨. ಬೆತ್ತದ ಗಿಡಗಳು ಗುಂಪುಗುಂಪಾಗಿ ಬೆಳೆಯುವ 
ಪ್ರದೇಶ. (ಸಂ.] 
ವೇತ್ರಕೀಯಗೃಹ (ನಾ). ಬಿದಿರಿನಿಂದ ನಿರ್ಮಿಸಿದ ಮನೆ, -- ಕುಟೀರ : ನಮ್ಮ 
ದೊರೆ ವೇತ್ರಕೀಯಗೃಹದಲ್ಲಿದ್ದಾನೆ (ವಚಭಾ. ೪೫). ([ಸಂ.) 
ವೇತ್ರಖೇಟಕ (ನಾ). ಬೆತ್ತದಿಂದ ಮಾಡಿದ ಗುರಾಣಿ ; ಬಿದಿರಿನ ಹರಿಗೆ : ಮತ್ತೀ 
ಬಭಾಗದೊಳಭಿನವಪ್ರಿಯಂಗುಶ್ಮಾಮಾಂಗಮುರ್ಧಚಂದ್ರಬುದ್ಪುದವ್ಕ್ಮಾಕೀರ್ಣ 
ತ್ರಿಶೂಲಕರಾಲವಿಶಾಲವೇತ್ರ!ಪಾಠಾಂ. ಮಿತ್ರ)ಖೇಟಕಂ . . . ಇದು ವರಾಟಸುಭಟಬಲಂ 
(ಆದಿಪು. ೧-೪೫ ವ). [ಸಂ.] 
ವೇತ್ರಗೀತ (ನಾ). ೧. ಕೊಳಲಿನ ಗಾನ. ೨. ಕೊಳಲನ್ನು ಊದುವವನು : 
ಮಂತ್ರಿ ಸೇನಾಧವರು ನಾಟಕ ವೇತ್ರಗೀತರು ಹಾಸ್ಮ ಮೊದಲಾಗಿ ತವೆದ ಅಷ್ಟಾದಶವು | 
* * * ಒಪ್ಪಿಹುದು (ಬಿಜ್ಜಪು. ೨೩-೩೪). 
ವೇತ್ರದಂಡ (ನಾ). ದ್ವಾರಪಾಲಕನು ಹಿಡಿಯುವ ಬೆತ್ತದ ಕೋಲು :| 
ವೇತ್ರದಂಡಮಂ ಪಿಡಿದು ನಿಂದಿರ್ದ ಪಡಿಯಅತಿಯರಿಂ ರಮ್ಮಂಬಡೆದು ಅನಂಗನಾಜ್ಞೆ 
ಸೀಮೆಯಂ ಪಡೆದಂತಿರ್ದ ಪಚ್ಚೆಯ ತೆರೆಯ ಕಂಡು (ನಂಬರ. ೧೨-೪೧). (ಸಂ.] 
ವೇತ್ರದಂಡಧರ (ನಾ). ಬೆತ್ತದ ಕೋಲನ್ನು ಹಿಡಿದಿರುವ ದ್ವಾರಪಾಲಕ ; 


ಕಟ್ಟಿಗೆಕಾರ : ನೃಪತಿ ನುಡಿಯೆ ನುಡಿಯಿಂ ನೀಮಿರ್ಪಡೆಯೊಳಿರಿಂ ನೀಮಲಟ್‌ವಿರ್‌ |35 


ಮಿಡುಕಿದೊಡೆನೆ ಚಿತ್ರವೇತ್ರದಂಡಧರರ್ಕಳ್‌ (ಆದಿಪು. ೯-೬) : (ಪಂಪಭಾ. ೧೪-೨೨ ನೋ). | 
(ಸಂ.] 
ವೇತ್ರಧರ (ನಾ). ಎ ವೇತ್ರದಂಡಧರ : ಪೆಡಂಮೆಟ್ಟುವ ರಾಜಹಂಸಸಮಾಜ 
ಮನೋಚೆಯಿಂ ಕರೆದುಚಿತಸ್ಥಾನದೊಳ್‌ ನಿಲಿಪ ವೇತ್ರಧ[ಪಾಠಾಂ. ಧಾ]ರರಿಂ (ರಾಜಶೇ. 


೫-೧೯ ವ) ; ಅನೇಕ ಪರಿಯಲಿ ಪೊಗಳ್ಳ ವಂದಿಜನಂಗಳಿಂ ಓದುವ ಪಾಠಕರಿಂ ಉಗ್ಭಡಿಸುವ |೪ 


ವೇತ್ರಧರರಿಂ (ನನ್ನಚಾ. ೫-೧೧೮ ವ). [ಸಂ.1 
ವೇತ್ರಧಾರಕ (ನಾ). ಎ ವೇತ್ರದಂಡಧರ : ಪರಿಹಾಸ ಮಾಡುತೆಲ್ಲರ ಕುಣಿಸಾಡುತ್ತಿರೆ 
ಕಂಡು ವೇತ್ರಧಾರಕರು ಪೊಯ್ಕಲವರ ಕೆಟ್ಟು ಬಯ್ಕೆ (ಭೈರವ ೧-೧೬೨). [0.) 
ವೇತ್ರನಾಳಿ (ನಾ). ಬಿದಿರಿನ ಕೊಳವೆ, -- ನಳಿಕೆ : ಚತುರಂಗುಲಪ್ರಮಾಣೋಚ್ಛ್ರಿತ 


ಮಪ್ಪುದು ವೇ [ಪಾಠಾಂ. ನೇ]ತ್ರನಾಳಿ ತತ್ಸುಷಿರಂ ಪ್ರಸ್ತುತಮಂಗುಲಪ್ರಮಾಣಾಕೃತಿಯಾಗಿ |45 


ನಿರೂಹಕರ್ಮಣಕ್ಕುಪಯೋಗ್ಯಂ (ಅಶ್ವಶಾ. ೧೦-೧೯). (ಸಂ. ವೇತ್ರವಾಲಿ] 


[ಸಂ.] | 30 


ಕಟ್ಟಿಗೆಕಾರ್ತಿ : ವೇತ್ರವತಿ, ಹೋಮಶಾಲೆಯ ಮಾರ್ಗವನ್ನು ತೋರಿಸು 

(ಶಾಕುಂತ. ೬೨-೧೯). ೨. ಒಂದು ನದಿಯ ಹೆಸರು : ""ಶರಾವತೀ, ವೇತ್ರವತೀ, 

ಚಂದ್ರಭಾಗಾ, ಸರಸ್ವತೀ, ಕಾವೇರೀ -- ೫ . . . ನದೀವಿಶೇಷಗಳು'' (ಸಿದ್ಹಾಂತಿ. ೮೮). 
(ಸಂ. ವೇತ್ರವತೀ] 


10| ವೇತ್ರವಿಷ್ಟರ (ನಾ). ಬೆತ್ತದಿಂದ ಮಾಡಿದ ಪೀಠ ; ಬಿದಿರಿನ ಪೀಠ, -- 


| ಆಸನ : ಸಂಹರಿಪ ದಂದುಗಮಂ ಪೊಜಗಿಕ್ಕಿತೆಂಬ ಮೆಯ್ಸಿರಿ ಸಹಜಾತಮಾಗೆ 

| ತಳೆದಿರ್ಪುದನುಕ್ರಮದಿಂದೆ ವೇತ್ರಎಷ್ಟರನಿಭ ರುಲ್ಲರೀನಿಭಮೃಗನಿಭಾಕೃತಿಯಿಂ 

| ಜಗತ್ರಯಂ (ಪುಷ್ತಪ. ೧-೮೯). (ಸಂ.] 

| ವೇತ್ರಹಸ್ತ (ನಾ). ವ ವೇತ್ರದಂಡಧರ : ಮಕುಟವರ್ಧನರಂ ಕಟ್ಟಿಗೆಯೆತ್ತಿ 
ಮಟ್ಟಮಿರಿಸುವ ವೇತ್ರಹಸ್ತರಾಕ್ರಮಣೆಯ ನಡುವೆ ದಂಡನಾಥತ್ರಿಣೇತ್ರನೆನಿಪ ಬಸವ 
ರಾಜಂ . . . ಸುಖದೊಳಿಪ್ಪಲ್ಲಿ (ಬಸರ. ೬-೩೦) ; ಆ ಪ್ರಸ್ತಾವದೊಳ್‌ ವಿಚಿತ್ರ 
ವೇತ್ರಹಸ್ತನುಮಾರ್ಯವೇಷಪ್ರಶಸ್ತನುಮಪ್ಪ ಪ್ರತೀಹಾರನೊರ್ವನುರ್ವಿಶ್ವರಂಗೆ 
ಪೊಡೆವಟ್ಟು (ಪುಷ್ಪಪು ೭-೩೬ ವ). ([ಸಂ.) 

ವೇತ್ರಾಸನ (ನಾ). ಬೆತ್ತದ ಅಥವಾ ಬಿದಿರಿನಿಂದ ಹೆಣೆದ ಆಸನ : ನದೀತನೂಜಂ 
ಭಾರದ್ವಾಜಂಗೆ ಬಟ್‌ಯನಟ್ಟಿ ಬರಿಸಿ ಪೂರ್ವಸಂಭಾಷಣಾರ್ಫ್ಶಮೆತ್ತಿ ಮಧುಪರ್ಕ 
ವೇತ್ರಾಸನ ತಾಂಬೂಲ ದಾನಾದಿಗಳಿಂ ಸಂತಸಂಬಡಿಸಿ (ಪಂಪಭಾ. ೨-೫೨ ವ) ; ಮೊದಲೊಳ್‌ 
ವೇತ್ರಾಸನದೊಂದಿದಂದಮಂ ನಡುವೆ ರುಲ್ಲರೀವಿಬ್ರಮಮಂ . . . ಪೋಲ್ತುದು 
ಲೋಕಮಿದಲ್ಲೆ ಲೋಕದೊಂದಾಕಾರಂ (ಅಜಿಪು. ೧೧-೪). [ಸಂ.) 

ವೇತ್ರಿ (ನಾ). ಎ ವೇತ್ರದಂಡಧರ : ನೃಪವಧೂವರ್ಗಂ ತದಾಳೀಜನಂ ನಿರುತಂ 
ಮುಂತಿರೆ ವೇತ್ರಿ ಖಡ್ಲಧರರುಂ ಪರ್ಯಂತದಲ್ಲೊಪ್ಪುಗುಂ (ಲಾಸ್ಕರಂ. ೧-೩೫). 

(ಸಂ. ವೇತ್ರಿನ್‌) 

ವೇತ್ರಿಗ (ನಾ). ೧. ಎ ವೇತ್ರದಂಡಧರ : ದೇವೇಂದ್ರ ವಂದಿಸು- ಕೆಲಕಾಗಿರೈ 

ದಿಕ್ಟಾಲರೆಲ್ಲ ಯೋಗಿಗಳ್ಳುಳ್ಳಿರಿರೆಂಬ ವೇತ್ರಿಗರ ಶಬ್ದಾಗಮ ಕೇಳುತೆಯ್ತಿದನು 


| ಇರಜು ೪-೬೫. ೨. ಅಧಿಕಾರಸೂಚಕವಾದ ದಂಡವನ್ನು ಧರಿಸಿದವನು ; 


ಅಧಿಕಾರಿ : ವೇತ್ರಿಗರು ಚಂದದಿಂ ಕರವೆತ್ತಿ ಅವಧರಿಸೆಂದು ಹೊಗಳಿದರ್‌ 
(ಬಿಜ್ಜಪು. ೮೧-೨೬). (ವೇತ್ರ * - ಇಗ) 

ವೇದ (ನಾ). ೧. ಅರಿವು ; ತಿಳಿವಳಿಕೆ ; ಜ್ಞಾನ : "ವೇದ' ಎಂಬ ಮಾತಿಗೆ "ಜ್ಞಾನ' 
ಎಂದು ಅರ್ಥ (ಭಾರದ. ೧೯). "ವೇದನಿಧಿ' ಪರಾ. ೨. ಶ್ರುತಿ, ಧರ್ಮ ಮತ್ತು 
ಬ್ರಹ್ಮಚ್ನಾನಬೋಧಕವಾದ ಅಪೌರುಷೇಯ ವಾಕ್ಕರಾಶಿ ; ೫ ಯಗ್ವೇದ, 
ಯಜುರ್ವೇದ ಮತ್ತು ಸಾಮವೇದವೆಂಬ ಮೂರು ವೇದಗಳು ಮೂಲವೆಂದೂ 
ನಂತರ ಅಥರ್ವಣ ವೇದವು ಸೇರಿತೆಂದೂ ಪ್ರತೀತಿಯಿದೆ : ಪದಿನೆಂಟು 
ಧರ್ಮಶಾಸ್ತ್ರಂಗಳೊಳೆಂ ನಾಲ್ಕುವೇದದೊಳಂ . . . ಆರೂಢಸರ್ವಜ್ಞ ಮಹೇಂದ್ರಜಾಣ 
(?)[ನು]ಮಾಗಿ (ಪಂಪಭಾ. ೨-೩೪ ವ) ; ವೇದಶ್ರುತಿಗಳ ತಿಳಿಯಲಲ್‌ಯದೆ ವಾದವ 
ಮಾಡುವರೆಲ್ಲಾ (ಬಸವ. ೫೪೫) ; ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವೇದದ ಸಾರ 
(ಕುವ್ಮಾಅ. ೧-೧೯) ; ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು (ಗಾದ). 'ಚತುರ್ವೇದ', 
"ತ್ರಯಾ' ಪರಾ. ೩. ವಿದ್ಮೆ ; ಶಾಸ್ತ್ರ. ೪. ಬ್ರಹ್ಮ. ೫. ವಿಷ್ಣು. ೬. [ಜೈನ] 
ಆಚಾರಾಂಗ, ಸೂತ್ರಕೃತಾಂಗ, ಸ್ಥಾನಾಂಗ ಮೊದಲಾದ ದ್ವಾದಶಾಂಗಗಳುಳ್ಳ 
ಶಾಸ್ತ್ರ : ಎರಡ(ಎಂಟ)ನೆಯ ದೀಕ್ಷ್ನಾನ್ವಯಕ್ರಿಯೆಯೊಳ್‌ ಅವತಾರಮೆಂಬುದು 
ತನ್ನನಾಶ್ರಯಿಸಿದ ಭವ್ಯಜನಕ್ಕೆ ವೇದಮುಂ . . . ಎಂಬ ದಶವಿಧಗಳಲ್ಲಿ ಮೊದಲ 
ವೇದಮೆಂಬುದು ಸಪ್ತಪರಮುಸ್ಥಾನಮನೀವ ದ್ವಾದಶಾಂಗಮುಳಿದ ವೇದಂ 
ಪಾಪಸೂತ್ರಮೆಂದಟ್‌ಗೆ (ಚಾಮಂಪು. ೨೨೧). "ದ್ವಾದಶಾಂಗವೇದ' ಪರಾ. 


ವೇದಂಡ 


೭. [ಬೌದ್ಧ ] “ಬುದ್ಧನು ವೇದಯಿಸಿ ತಿಳಿದ ಜ್ಞಾನ'” (ಬುದ್ದಪ. ಮಿಲಿಂದ, ಕೋಶ. 
೧೩೩); ನಾಗಸೇನನು . . . ಸಾಗಲ ನಗರದ ಬಳಿ ಸಾರಿದ್ದನು. ಆತನು ಸಂಘದ ಮುಖ್ಯ 
ಸ್ಮ ಮ, ಗಣದ ಮುಖಂಡನು . . . ವೇದಗಳನ್ನು ತಿಳಿದವನು (ಬದ್ಧಪ. ಮಿಲಿಂದ. ೨೭). 
೮. [ಗಣಿತ] ನಾಲ್ಕು ಎಂಬ ಸಂಖ್ಯೆಯ ಸಂಕೇತ : ಗತಿ ವೇದ. . . ಸತತಂ 
ಜಳರಾಶಿ ಎಂದು ನಾಲ್ಕಆ ನಾಮಂ (ವ್ಯವಹಾ. ೯-೪) ; ಹರನಯನ ವೇದ ಶಶಿ ಗಿರಿಯಿಂದಂ 
ಗುಣಿಸಲ್‌ (ಭಾಸ್ಕರ. ೪೨-೬). | 
ವೇದಶಾಸ್ತ್ರ ಇ ಚತುರ್ವೇದಗಳು ಮತ್ತು ಶಾಸ್ತ್ರಸಿದ್ಧಾಂತ : ವೇದಶಾಸ್ತ್ರದವರ 

ಹಿರಿಯರೆನ್ನೆ ಮಾಯಾಬ್ರಾಂತಿ ಕವಿದ ಗೀತಜ್ಞರ ಹಿರಿಯರೆನ್ನೆ (ಬಸವ. ೬೧೩): ವೇದ 
ಶಾಸ್ತ್ರಾರ್ಥ ತತ್ವದ ವಿಚಾರವ ಮಾಡು (ಪುರಂ. ೨-೫-೨). [ಸಂ.] 

ವೇದಂಡ (ನಾ). ಎ ವೇತಂಡ : ಊದೆ ಕರಿಗಳ ಸರಃಸ್ವಚ್ಛೋದಕಮಂ ನೆತ್ತಿಗಡರ್ದ 
ಪನಿಗಳೆ ಮುಸು ಮುತ್ತಾದುವಲ್ಲದೊಡಡವಿಯ ವೇದಂಡದ ನೆತ್ತಿಯಲ್ಲಿ ಮುತ್ತು 
ಗಳೊಳವೇ (ಅರ್ಥನೇ. 4-೧೧೦) ; ಗಂಡಮೃಗ ಮೃಗರಾಜ ಹರಿ ವೇದಂಡ ಸೂಕರ... 
ಚಮರೀಮೃಗ ಶಿವ5ಗಳ ತಂಡವಿಂತನ್ಕೋನ್ಯವೈರವನುಳಿದು ಚರಿಸುತಿಹ ಘನದ 
ಬಿಲ್ಬಾವನದ ಮಹಿಮೆಯ ವಿನುತಿಸುತ ನೋಡುತ್ತ (ಬಸಪು ೧೯-೮೪). [ಸಂ.) 

ವೇದಕ (ಗು). ೧. ಜ್ಞಾನವನ್ನು ನೀಡುವ, -- ಬೋಧಿಸುವ : ತತ್ವದರ್ಶಕನೇ 
ವೇದಕಗುರು (ಎವಕ.೧೯). (ನಾ). ೨. [ಜೈನ] ಸಮ್ಮಕ್ತ್ವಭೇದಗಳಲ್ಲಿ ಒಂದು : 
ಸಮ್ಮಕ್ತಮೊಂದಜುದಯದಿಂದುಲೌ್‌ದವಜುಪಶಮದಿಂ ಪುಟ್ಟಿದುದು ವೇದಕಮೆಂಬುದು 
(ವರ್ಧಮಾ. ೬-೨೮ ವ). (ಸಂ.) 

ವೇದಗರ್ಭ (ನಾ). ೧. ವೇದಗಳನ್ನು ಗರ್ಭದಲ್ಲಿಟ್ಟುಕೊಂಡು ಸಂರಕ್ಷಿಸು 
ವವನು ; ಬ್ರಹ್ಮ : ವೇದಗರ್ಭವರಪ್ರಸಾದಾಹ್ಲಾದಕವಿ ರಘುವರಕಥಾವಿಮಲೋದ |20 
ದಿಂದು ಮಹಾಮುನಿಪ್ರಾಚೇತಸಂ ವಂದೆ (ತೂರರಾ. ೧-೧-೮). ೨. ವಿಷ್ಣು. (ಸಂ.] 

ವೇದಗೋಚರ (ನಾ). ವೇದಗಳಿಗೆ ಗೋಚರಿಸುವವನು ; ಪರಮಾತ್ಮ : 
ವೇದಗೋಚರ ಬಾರೋ ಆದಿಕಚ್ಛಪ ಬಾರೋ (ಪುರಂದ. ಧಾ. ೧-೬೫-೧). 
“ನಿಗಮಗೋಚರ' ಹೋ. 10.) 

ವೇದಘೋಟಕ (ನಾ). (ತ್ರಿಪುರಸಂಹಾರದ ಕಾಲದಲ್ಲಿ) ನಾಲ್ಕುವೇದಗಳನ್ನು 
ತನ್ನ ರಥಕ್ಕೆ ಕುದುರೆಗಳನ್ನಾಗಿ ಮಾಡಿಕೊಂಡವನು ; ಶಿವ : ವೇದಘೋಟಕ 
ಭಕ್ತರಾಲಯದಿ ಭಾಂಡದ ಪ್ರಸಾದವನು ತಂದು ಶುನಿಯಾದ ಶಿಷ್ಕಗೆ ಕೊಟ್ಟು 
ಪೋದಪೆ ನೆನುತ್ತ (ಪ್ರೌಢರಾ. ೧೯-೨೧). ಸಂ.) 

ವೇದಘೋಷ .(ನಾ). ೧. ವೇದಗಳನ್ನು ಗಟ್ಟಿಯಾಗಿ ಹೇಳುವಿಕೆ : 
ಮನೆಮನೆಗಳೊಳ್‌ ನೆಗಳ್ವ ವೇದಘೋಷಂಗಳಂ . . . ಶಿವಕೀರ್ತನಾವಳಿಗಳಂ 
ತೋಟುತುಂ (ನಂಬರ. ೯-೧೦೩) ; ದೇವಿಗೆ ಆರತಿ ಬೆಳಗುತ್ತಿರುವಾಗ, ಒಳಗಡೆ ಸುಸ್ವರದಲ್ಲಿ 
ವೇದಘೋಷ ಕೇಳಬಂತು (ಶಾಂತಲಾ. ೧೦೩). ೨. ವೇದಗಳನ್ನು ಗಟ್ಟಿಯಾಗಿ 
ಹೇಳುವವನು ; ಬ್ರಾಹ್ಮಣ : ವೇದಘೋಷರೊ ಶಾಸ್ತ್ರಿಗರೊ ಯೇನಾದ ವರ್ತನೆ 
ನಿಮದು ಯೆನಲು (ಬಿಜ್ಜಪು. ೩೧-೧೮). [ಸಂ.) 

ವೇದನ (ನಾ). ೧. ತಿಳಿವಳಿಕೆ ; ಅರಿತುಕೊಳ್ಳು; : ಪ್ರತಿಭಾನಂ ಶಕ್ತಿ 
ಲೋಕಾಗಮಸಕಲಕಲಾವೇದನಂ ವಿದ್ಮೆ (ಕಾವ್ಮಾವ. ೪೨೪) ; (ಧ್ಯಾನ, ಅರ್ಚನೆ, ಪ್ರಣಾಮ 

ಮೊದಲಾದುವು) ಉಪನಿಷತ್ತುಗಳಲ್ಲಿ ವೇದನ, ಉಪಾಸನ, ಬ್ರಹ್ಮವಿದ್ಕಾ ಮೊದಲಾದ 


25 


35 


ಶಬ್ದಗಳಿಂದ ಹೇಳಲ್ಪಡುವುವು (ಹಂದ. ೨೫೬). "ವೇದಿಸು' ಪರಾ. ೨. ದೇಹದ ಮತ್ತು 
ಇಂದ್ರಿಯಾನುಭವಗಳ ಅರಿವು. ೩. ನೋವು ; ಬಾಧ : "ವೇದನಂಗೊಳ್‌' 
ಪರಾ. ೪. ಆಸ್ತಿ ; ಸಂಪತ್ತು. ೫. ವಿವಾಹ. (ಸಂ.] 

ವೇದನಂಗೊಳ್‌ (ಕ್ರಿ). ಬಾಧೆಗೊಳಗಾಗು ; ಸಂಕಟಕ್ಕೆ ಸಿಲುಕು : ಗುರುಪಾದು 
ಕಂಗಳ ಮುಂದೆ ತನ್ನಯ ಪಾದಯುಗಳಂ ಸೋಂಕಿದಡೆ ಗುರುಭಕ್ತನಾತ್ಮದೊಳು 
ವೇದನಂಗೊಳುತ (ಬಸಪ ೩೯-೩೧). [ವೇದನ + ಕೊಳ್‌] 

ವೇದನಿಂದಾಪರ (ಗು). ೧. ವೇದವನ್ನು ನಿಂದಿಸುವ, ಹೀಯಾಳಿಸುವ. (ನಾ). 
೨. ವೇದಗಳನ್ನು ನಿಂದಿಸುವವನು ; ನಾಸ್ತಿಕ : ಗುರುವಿಘಾತಿಯ ವೇದನಿಂದಾ 
ಪರನ . . . ನರಕವಾಗಲಿ ಕೊಲ್ಲದಿದ್ದರೆ ನಾಳೆ ಸೈಂಧವನ (ಕುವ್ಮಾದ್ರೋ. ೮-೬೭). [ಸಂ.] 


೮೦೧೮ 


30 


45 


ವೇದಬಾಹ್ಯ 


ವೇದನಿಧಿ (ನಾ). ಜ್ಞಾನದ ಭಂಡಾರ ; ತಿಳಿವಳಿಕೆಯ ಆಗರ : ಹಿಮಗಿರಿಯೊಳ 
ವಿತಿಹುದು ಚೈತನ್ಮದಗ್ನಿಕಣ ಸ್ತಿಮಿತದಿಂ ನಿಂತಿರ್ಪುದದು ಧರೆಯ ಹಿತಕೆ ಶಮದ ಸುಂದರದ 
ಸಾತ್ತ್ವಿಕದ ಗಾಂಭೀರ್ಯವದು ನಮಗೊಂದು ವೇದನಿಧಿ (ಮಂಕುಕ. ೧೧೨). [ಸಂ.) 


| ಪೇದನೀಯ (ಗು). ೧. ತಿಳಿಯಲು ಅರ್ಹವಾದ. (ನಾ). ೨. [ಜೈನೆ] ಜೀವಕ್ಕೆ 


5 | 


ಸುಖ ಅಥವಾ ದುಃಖರೂಪವಾದ ವೇದನೆಯನ್ನು ಉತ್ಪನ್ನಮಾಡುವ 
ಕರ್ಮ: ನಿಜದ್ವಿಚರಮಸಮಯದೊಳ್‌ ಅನ್ಕತರವೇದನೀಯ ದೇವಗತಿ... 
ನೀಚೈರ್ಗೋತ್ರಂಗಳೆಂಬ ದ್ವಿಸಪ್ತತಿಪ್ರಕೃತಿಗಳಂ ನಿರವಶೇಷಂ ಕಿಡಿಸಿ (ಆದಿವು ೧೬-೪೯ ವ) ; 
ಸಾತಾಸಾತಸಂವಿಭಾಗದಿನಿರ್ತೆಅಜನಪ್ಪ ವೇದನೀಯಮುಮಂ (ಸುಕುಮು. ೩-೩೯ ವ). [ಸಂ.] 
ವೇದನೆ (ನಾ). ೧. ಜ್ಞಾನ ; ತಿಳಿವಳಿಕೆ : ಬಲ್ಲಂದಟ್ಟು ಅದೆಲ್ಲಿದ್ದರು ತನ್ನ ವೇದನೆಯ 
ಬಿಡದು (ಮೋಳಿಮಾ. ೫೫-೨೨೭) ; ಪ್ರತಿಭಾಶ್ರವಣ ಮೇಣತಿಶಯದ ವಾರ್ತಾ 
ದರುಶನಗಳತುಳವಪ್ಪಾಸ್ವಾದನವು ವೇದನೆಯುಮೆಂಬಾಜು . . . ಬ್ರಹ್ಮಾಬ್ಕಾಸಕಾಲ 
ದಲಂತರಾಯಗಳು (ಅಮೃತ. ೬-೮೯). ೨. ಸಂವೇದನೆ ; ಅನುಭವದ ಅರಿವು : ಈ 
ಲೋಕವ್ಮಾಪಾರಗಳಿಗೆ ಪಡಿಮಿಡಿಯುವ ಕ್ರಿಯೆಗೆ. . . ವೇದನೆ (56858/1078) ಎನ್ನ 
ಬಹುದು (ಸಾಂದಸ. ೫) ; ಸ್ಪರ್ಶದಿಂದ ಆಗುವ ಅನುಭವವೇ "ವೇದನೆ' (ಭಾರದ. ೧೯೫). 
೩. ನೋವು ; ತಾಪ ; ಯಾತನೆ : ಸ್ಮರವೇದನೆಯಿಂ ಮಹಿಷಾಸುರನೇಳ್ತರೆ 
ಬೈಷಜ್ಮಜ್ಞಾನಮೆ ಮಾಡುಗುಮೆ. ವೇದನಾನಿಗ್ರಹಮಂ 
(ಚಂದ್ರಪು. ೭-೨೬) ; ಎಲೆ ತಂದೆ ಎನ್ನವನೆ ಕಣ್ಣ ವೇದನೆ ಘನವಲೈ ತಂದೆ 
[ಸಂ. ವೇದನಾ] 


(ಕಾದಂಪೂ. ೪೪) ; 


(ಕಣ್ಣರ. ದೇ. ೧೪೭-೨೪). 


ವೇದನೆಗೊಳ್‌ (ಕ್ರಿ). ನೋವನ್ನು ಹೊಂದು ;ಬಾಧೆಗೊಳಗಾಗು : ಬೇಡಿದೊಂದು : 


»೪೦ ಮಾರ್ಕೊಂಡೆನೇ ಬೇಡಿ ವೇದನೆ[ಪಾಠಾಂ. ಡೆನೆ]ಗೊಂಡಾನೆಆ*ದಟ್ಟಿಯುಂ 
ಬಗೆಯನೇಂ ಗಂಡಂ ಮನಂಗೊಂ([ಪಾಠಾಂ. ಗಂ)ಡನೋ (ಆದಿಪು. ೧೨-೩೬). 
(ವೇದನೆ + ಕೊಳ್‌] 

ವೇದಪಾರಾಯಣ (ನಾ). ವೇದಗಳನ್ನು ಓದುವಿಕೆ, - ಪರಠಿಸುವಿಕೆ : 
ವೇದಪಾರಾಯಣದ ಫಲ ಗಂಗಾದಿತೀರ್ಥಸ್ನಾನಫಲ. . . ಕನ್ಮಾದಾನಫಲವಹುದಾದರಿಸಿ 
ಭಾರತದೊಳೊಂದಕ್ಷರವ ಕೇಳ್ವರಿಗೆ (ಕುವ್ಮಾಆ. ೧-೨೦). (ಸಂ.] 

ವೇದಪುರುಷ (ನಾ). ವೇದವನ್ನು ಪ್ರತಿಪಾದಿಸಿದವನು ; ಪರಮಾತ್ಮ : 
ಸಹಸಶೀರ್ಷನಾದಿಪುರುಷನು ವೇದಪುರುಷನೊಬ್ಬ ಪುರುಷನು (ಬಸವ. ೯೫೫); 
ವೇದಪುರುಷನ ಸುತನ ಸುತನ ಸಹೋದರನ . . . ನಾದಿನಿಯ ಜಠರದಲಿ ಜನಿಸಿದನಾದಿ 
ಮೂರುತಿ ಸಲಹೊ (ಕುವ್ಮಾಅ. ೧-೨೩). [ಸಂ.] 

ವೇದಪ್ರಾಮಾಣ್ಯ (ನಾ). ವೇದದಲ್ಲಿ ಹೇಳಿರುವುದು ಸರಿಯೆಂದು ತಿಳಿಸುವಿಕೆ; 
ವೇದದ ಪ್ರಮಾಣತ್ವ :ಯುಕ್ತಿವಾದದ ಬಲದಿಂದಲೇ ವೇದಪ್ರಾಮಾಣ್ಯವನ್ನು ಆಸ್ತಿಕರು 
ನಿರೂಪಿಸತೊಡಗಿದರು (ಭಾರದ. ೧೨೦). (ಸಂ.] 

ವೇದಪ್ರಿಯ (ನಾ). ವೇದದಲ್ಲಿ ಪ್ರೀತಿಯುಳ್ಳವನು ; ವೇದಗಳನ್ನು 
ಪ್ರೀತಿಸುವವನು : ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಕಾ 
(ಬಸವ. ೧೮೧) ; ವೇದಪ್ರಿಯನಲ್ಲ ಎನ ದೇವ (ಸಿದ್ಧಪು. ೨೩-೬೨). [ಸಂ.] 

ವೇದಬಾಹಿರ (ನಾ). ೧. ವೇದದಿಂದ ಹೊರತಾದುದು ; ವೇದದಲ್ಲಿ 
ಪ್ರತಿಪಾದಿತವಲ್ಲದುದು : ಆದಡಂಜದಿರಂಜದಿರು ವರ ವೇದಬಾಹಿರವಲ್ಲ ಸತಿಯ 
ರೊಳಾದಿಪಾತಿವ್ರತ್ಯ ನಿನಗೆಂದನು ಮಖಧ್ವಂಸಿ (ಕುವ್ಮಾಆ. ೧೬-೫೦). ೨. ವೇದವನ್ನು 
ತಿಳಿಯಲು ಅನರ್ಹನಾದವನು ; ವೇದದಿಂದ ಹೊರತಾದವನು : ವಂಚಕರ 
ನಿಜವೇದಬಾಹಿರ ಹಂಚುಗಳ ಸನ್ಮಾರ್ಗವಿಲ್ಲದ ಪಂಚಮಹಾಪಾತಕರೆ ಜೈನರ ಹಿಂಡು 
ನೆರೆದಾಗ (ಜಸಪು. ೫೧ -೫೪) ; ಶೈವರು ಚಾರ್ವಾಕರಂತೆ ವೇದದೂಷಕರಲ್ಲ ; ಬೌದ್ಧರಂತೆ 
ವೇದಬಾಹಿರರಲ್ಲ (ಭಾರದ. ೨೦೯). (ಸಂ.] 

ವೇದಬಾಹ್ಯ (ನಾ). ಎ ವೇದಬಾಹಿರ ೨ : ಹರನ ಭಕ್ತಿಗೆ ಕೆಚ್ಚು ಮಿಗೆ 
ಉಬ್ಬರಿಸಿ ತನುವೇಕಾಂತರಾಮಯನರರೆ ತಾನಿಂತೆಂದು ನುಡಿದನು ವೇದಬಾಹ್ಮಂಗೆ 
(ಬಸಪು. ೪೯-೧೪) :ಎತ್ತಲೆಂದಲ್‌ಯದೆ ಜಗಕೆ ಜಡಾತ್ಮರಾಗಿಹ ವೇದಬಾಹ್ಮರ ಮೃತ್ಕುದೇವತೆ 
ಮುಜ್‌ದು ಮೋದದೆ ಬಿಡುವಳೇಯೆಂದ (ಕುವ್ಮಾಉ. ೪-೧೦೧). (ಸಂ.] 


ವೇದಭಾಷ್ಯ 


ವೇದಭಾಷ್ಯ (ನಾ). ವೇದಗಳಿಗೆ ಬರೆದಿರುವ ಟೀಕೆ ; ವೇದಗಳ ಅರ್ಥ | 
ವಿವರಿಸುವ ಗ್ರಂಥ : ಸಾಯಣರ ವೇದಭಾಷ್ಮ, ಮಾಧವರ ಪರಾಶರಮಾಧವೀಯ | 
ಇವೆರಡೂ ಭಾರತೀಯ ಸಂಸ್ಕೃತಿಯ ಪ್ರಗತಿಗೆ ವಿಜಯನಗರದ ಸಾಮ್ರಾಜ್ಯದ ಮುಖ್ಯ | 
ಕಾಣಿಕೆಗಳು (ಬುಕ್ತಾರ. ೧೧೧ ಪೀಠಿಕೆ). [ಸಂ.) 

ವೇದಮಂತ್ರ (ನಾ). ವೇದಗಳಲ್ಲಿ ಹೇಳಿರುವ ಮಂತ್ರ , - ಸೂಕ್ತಿ : ದಹನ |5 
ಖನನಗಳೆರಡೂ ವೇದಮಂತ್ರಗಳಲ್ಲಿಯೇ ಉಕ್ತವಾಗಿವೆ (ಭಾರದ. ೧೭); ತನಗೆ 
ವೇದಮಂತ್ರಗಳು ಬಾರದೆ ಇರುವುದರಿಂದ ಬ್ರಾಹ್ಮಣರಿಗೆ ತನ್ನಲ್ಲಿ ಅಸಮಾಧಾನವೆಂದು 
ಅವನು ತಿಳಿದ (ಗರುದಾ. ೧೩೧). (ಸಂ.] 

ವೇದಮಾತೆ (ನಾ). ೧. ವೇದದ ಅಧಿದೇವತೆ ; ಗಾಯತ್ರಿ : ಕರದಲ್ಲಿ ಕನಕದ | 
ಚಾಮರಮಂಬಿಡಿದು ಭಾಸುರವೇದಮಾತೆ ಗಾಯಿತ್ರಿ ಡಾಳಿಸೆ (ಕುಮಾಪು ೧-೭೦) ; 


ವೇದಪುರುಷನ ಸ್ತ್ರೀರೂಪವಿದು. ಈಕೆಯೇ ವೇದಮಾತೆಯು (ಮಹಾಣ. ೨೮೫). 
೨. ದುರ್ಗಾದೇವಿ. 


ವೇದಮೂರ್ತಿ (ನಾ). ೧. ವೇದವೇ ಮೂರ್ತಿವೆತ್ತಂಥವನು ; ಬ್ರಾಹ್ಮಣ. 
೨. ವೇದಾಧ್ಯಯನ ಮಾಡಿರುವ ಬ್ರಾಹ್ಮಣವಿದ್ವಾಂಸರ ಹೆಸರಿನ ಹಿಂದೆ 
ಕೆಲವುಸಲ ಸೇರಿಸುವ ಗೌರವಸೂಚಕವಾದ ಶಬ್ದ : ಕನ್ನಡದಲ್ಲಿ 
ವೇದಮೂರ್ತಿ . . . ಮೊದಲಾದ ಶಬ್ದಗಳನ್ನೂ . . . ಪತ್ರ ಸ್ವೀಕರಿಸತಕ್ಕವರ ಹೆಸರಿನ ! 
ಹಿಂದೆ ಜೋಡಿಸಿ ಬರೆಯುವ ಸಂಪ್ರದಾಯ ಉಂಟು (ಮುಂಬಯಿ. ೪-೮೪). ([ಸಂ.) 
ವೇದವಾಕ್ಯ (ನಾ). ೧. ವೇದಗಳಲ್ಲಿರುವ ಉಕ್ತಿ, - ಸೂಕ್ತಿ : : ಮುಂದೆ ಅಜನಾಗಿ | 
ಪವಮಾನ ಕೃತಯುಗದಲ್ಲಿ ಬಂದು ಸ್ವೇಚ್ನೆಯಲಿ ಸೃಜಿಸುವನು ಸಚರಾಚರವ | 
ಸಂದೇಹವಿಲ್ಲ ತಪ್ಪದು ವೇದವಾಕ್ಕವಿದು (ಪ್ರಕಂದ. ೧-೨೧೬-೭) 
ವೇದವಾಕ್ಕಗಳಿಗೂ ಆಗಮವಾಕ್ಕಗಳಿಗೂ ಏಕವಾಕ್ಕತೆಯಿರುವ ನಿದರ್ಶನ ಬೇಕಾದಪ್ಟಿದೆ 
(ಭಾರದ. ೭೧). ೨. (ಆಲಂ) ಪ್ರಮಾಣವಾದ ಮಾತು : ಬಂದೂಕುಧಾರಿಗಳಿಗೆ 
ಅವನ ಮೇಲೆ ಬಹಳ ಮಮತೆ. ಅವನ ಆಜ್ಞೆ ಅವರಿಗೆ ವೇದವಾಕ್ಕ (ಯೋಧರು. ೧೭) ; 
ಅವರಂದುದು ಅವರಾಣತಿಯಿತ್ತುದು ವೇದವಾಕ್ಕ ಎಂದು ಚುಟುಕಿನಲ್ಲಿ ಹೇಳಿ 
ಮುಗಿಸಬಹುದು (ಕುರುಕಾ. ೧೯). [ಸಂ.] 125 
ವೇದವಾದಿ (ನಾ). ವೇದವನ್ನು ಆಧರಿಸಿ ವಾದಮಾಡುವವನು : ವೇದವಾದಿಯ | 
ಶಾಸ್ತ್ರಸಾರನುವಾದ ಭೂಸುರರೊಶ್ಮ ಪಾರ್ಥಿವರಾದರೆಲ್ಲೊಡಬಟ್ಟು (ಬಿಜ್ಜಪು. ೭೧-೩೭); 
ಈ ಪರೀಕ್ಷೆಯನ್ನು ಲೋಕದಲ್ಲಿ ತತ್ತ್ಯೋಪದೇಶ ಮಾಡಿದವರ ವಚನಕ್ಕೆ ಹೊಂದಿಸಿದರೆ 
ಹೊಂದಿಸಿದವರು ವೇದವಾದಿಗಳೀ ಆಗುವರು (ಭಾತತ್ತ 
(ಸಂ. ವೇದವಾದಿನ್‌) 30 
ವೇದಎತ್ತು (ನಾ). ವೇದವನ್ನು ಚೆನ್ನಾಗಿ ಬಲ್ಲವನು ; ವೇದಜ್ಞ ; ವೇದ | 
ಸಂಪನ್ನ : ಶ್ರೀರುದ್ರಂ ಮೊದಲಾಗಿ ವೇದವಿತ್ತಪ್ಪ ತ್ರಿಸನ್ಹೆಯೊಳಂ ಪೂಜಿಸುವ | 
ಆಚಾರ್ಯವ್ರಿತ್ತಿ ಗದ್ಮಾಣ ಆಯಿ (ಕಣಅ. ೭೯-೧೩-೩೮ ; ಜೋಯಿಸರೊಪ್ಪುವ 
ಪೌರಾಣಿಕರಾ ಶಕುನವ ಪೇಳುವ ವೇದವಿತ್ತುಗಳ್‌ ರಂಜಿಸಿದರ್‌ (ದಶಾವ. ೫-೫೬). 


| 
[| 
pa 
i 
(ಸಂ. ವೇದಮಾತಾ] | | 
1 
| 
| 
yet 
| 
i 
I 


೪೭೬). 


1088) ; 


(ಸಂ. ವೇದವಿತ್‌] 35 
ವೇದವಿದ (ನಾ). ವ ವೇದವಿತ್ತು : ಇಂತಿದು ಸಕಲಾಂಗವೇದವಿದನಿಂತಿದು 
ಕಾವ್ಕಕಲುಪ್ರಗಲ್ಪಂ . . . ಶುಕನುದ್ದ ತಾಂಶುಕಂ (ಕಾದಂಪೂ. ೫೪) ; ವೇದವಿದಂ ಸಕಳಕಳಾ | 


ವೇದಿ ಸಮಸ್ತಾಧಿಕಾರಪರಿಚಿತನಾಶೀರ್ವಾದಪ್ರಿಯಂ ಪರಿಮೃತನಾದನ ವಿಶ್ರುತಬಹು 
ಶ್ರುತೋದಾತ್ತಯಶಂ೦ ಸುಬಮೂ. ೨-೧೨). (ಸಂ. ವೇದವಿತ್‌) 
ವೇದವೇತ್ತ (ನಾ). ವೇದವಿತ್ತು : ಉತ್ತಮಕುಲೀನನತ್ಮಧಿಕವಪ್ರಂ 
ವೇದವೇತ್ತ[ಪಾಠಾಂ.ವಿತ್ತು] ಸರ್ವಾಗಮಜ್ಞಂ (ಹಚಕಾ. ೧೦-೧೭); ದೀನರಾರ್ಯರು ವೇದ 
ವೇ[ಪಾಠಾಂ.ವಿ]ತ್ತರನೂನತತ್ರಜ್ಞರು ಸಕಳವಿದ್ಕಾನಿಪುಣರು೦ (ಬಸಪ ೬-೧೭೩). | 
[ಆ ಸಂ.ವೇದವಿತ್‌] | 
ವೇದವೇದ (ನಾ). ೧. ವೇದಗಳಿಂದ ತಿಳಿಯಲ್ಪಡುವವನು ; ಪರಮಾತ್ಮ :| 
ಶ್ರೀಮದ್ದೇವಾದಿದೇವಂ ತ್ರಿಭುವನಜನಕಂ ಸರ್ವ್ವಗಂ ವೇದವೇದಂ ಸೋಮಂ [45 


(ಸಾಇಇ, 04 , ೧೧೮-೧ , 1057) ; ವೇದವೇದ್ಮನನೀಗ ರಣದಲಿ ಕಾದಿ ಕೈವಲ್ಕವನು | 


೮೦೧೯ 


35 


; ಬ್ರಾಹ್ಮಣದಲ್ಲಿನ |20 


| (ಸರ್ವಜ್ಞ. ೨೮೪). 
| ವೇದಾಂತವೇದಿ (ನಾ). ಎ ವೇದವಿತ್ತು : ಸದಾಗ್ನಿಹೋತ್ರಾಚರಿತನಹ ವೇದಾಂತವೇದಿ 


ವೇದಾಂತವೇದ್ಯ 


|: ಕೂಡುವೆನಾದಿಮೂರ್ತಿಯನೆನುತ ನಗುತತಿಕಾಯನನುವಾದ (ಕಾಶಿರಾ. ೨೭-೧). 


೨. ಬ್ರಹ್ಮ. ೩. ವಿಷ್ಣು : ವೈದ್ಯ ಬಂದನು ವೇದವೇದ್ಧ ನೋಡೀಗಲೆ ಶ್ರೀದೇವೀ 

ರಮಣನು ಶ್ರೀನಿವಾಸನೆಂಬ (ಪುರಂದ. ೩-೧೪೨ ಅನುಪಲ್ಲವಿ). ೪. ಶಿವ. (ಸಂ) 

| ವೇದವ್ಯಾಸ (ನಾ). ಅಖಂಡವೇದರಾಶಿಯನ್ನು ಬೇರೆ ಬೇರೆ ಶಾಖೆಗಳಾಗಿ 
ವಿಂಗಡಿಸಿದವನು ; ಸತ್ಯವತಿ ಮತ್ತು ಪರಾಶರಮುನಿಯ ಪುತ್ರ ; ಕೃಷ್ಣ 
ದ್ವೈಪಾಯನ ಮುನಿ : ಕೇಶವನಲ್ಲದೆ ಅತಃಪರದೈವವಿಲ್ಲೆಂದು ವೇದವ್ಕಾಸಮುನಿ 
ಭಂಗವಾದುದನಟ್‌ಯಿರೆ (ಬಸವ. ೫೪೯) ;ವೇದಗಳನ್ನು ವಿಭಾಗ ಮಾಡಿ ವಿಸ್ತರಿಸಿದುದರಿಂದ 
ವ್ಯಾಸ ಅಥವಾ ವೇದವ್ಮಾಸರೆಂದೂ . . . ಪುರಾಣಪಂಕ್ಷಿಗಳು ತಿಳಿಸುತ್ತದೆ (ಭಾರದ. ೨೬೯). 

[ಸಂ.) 


10| ವೇದಸಿದ್ಧ (ನಾ). ವೇದದಲ್ಲಿ ಹೇಳಿದ ಹಾಗೆ ಇರುವುದು ; ಸತ್ಯವಾದುದು ; 


ವೇದವಾಕ್ಕ : ಕಾವಡೆನ್ನಳವಲ್ಲ ಮೇಣ್‌ ಗಾಂಡೀವಿ ಕೊಲುವವನಲ್ಲ ಕೃಷ್ಣನು 
ಕಾವರೆಯು ಕೊಲುವರೆ ಸಮರ್ಥನು ವೇದಸಿದ್ದವಿದು (ಕುವ್ಮಾದ್ರೋ. ೮-೬೧). (ಸಂ.) 

ವೇದಸೂಕ್ತ (ನಾ). ವೇದದಲ್ಲಿರುವ ಸ್ತೋತ್ರಭಾಗ, - ಸೂಕ್ತಿ : ಹಾನಿವೃದ್ದಿವಿನಾಶ 
ವಭ್ಮುದಯಪ್ರಪಂಚದಲಿ ಮಾನನಿಧಿಯೇ ವೇದಸೂಕ್ತ ವಿಧಾನದಲಿ ಪರಿಹಾರ ವಿಶ್ವಕ್ಸೇನ 
ಮಯವೀ ಲೋಕಯಾತ್ರೆಗಳೆಂದನಾ ಮುನಿಪ (ಕುವ್ಕಾಸ. ೧೦-೭೪) ; ವೇದಸೂಕ್ತಗಳಿಗೆ 
ಅರ್ಥಮಾಡುವ ರೀತಿಯು ಜೈಮಿನೀಯ ಮಾಮಾಂಸಾಸೂತ್ರಗಳಲ್ಲಿ ನಿರೂಪಿತವಾಗಿದೆ 
(ಭಾರದ. ೧೨೪). [ಸಂ.) 

ವೇದಹನಸು (ನಾ). ಎ ವೇದಮಂತ್ರ : ಅಲ್ಲಿದ್ದ ವೈದಿಕರು ವೇದಹನಸುಗಳನ್ನು ಹೇಳಿ 
ಆಶೀರ್ವಾದವನ್ನು ಮಾಡಿ ಫಲಮಂತ್ರಾಕ್ಷತೆಯನ್ನು ಒಪ್ಪಿಸಿದರು (ಮಾಮರಾ. ೬೭). 

(ವೇದ + ಹನಸ್ಸು] 

ವೇದಹೀನ (ನಾ). ಇ ವೇದಬಾಹಿರ ೨ : ವೇದಹೀನರಿಗಿತ್ತ ಫಲವಾ ಶ್ರಾದ್ದಕರ್ಮ 
ದಲಿ ಐದದಿಹ ದಕ್ಷಿಣೆಗಳೆಂಬಿವು ಬೂದಿಯಲಿ ಬೇಳಿದ ಹವಿಸ್ಸಿನ ಹಾದಿಯಲ್ಲದೆ 
ಫಲವನೀಯವು (ಕುವ್ಮಾಉ. ೪-೮೯). [ಸಂ.| 

ವೇದಾಂಗ (ನಾ). ಶಿಕ್ಷೆ, ಛಂದಸ್ಸು, ವ್ಯಾಕರಣ, ನಿರುಕ್ತ, ಜೋತಿಷ ಮತ್ತು 
ಕಲ್ಪ ಎಂಬ ವೇದದ ಆರು ಅಂಗಗಳು, - ಶಾಸ್ತ್ರಭಾಗಗಳು : ವೇದಾಂಗಂ 
ಒಲತಿವೇದಮೆಂದಿನಿತುಮಂ ಪೂಣ್ದೋದಿದೆಂ (ಸುಕುಮಾ. ೩-೪೩) ; ಶಿಕ್ಷಾ, ಛಂದಸ್ಸು, 
ವೈದಿಕಪದಗಳ ನಿರುಕ್ತಿ, ವ್ಯಾಕರಣ . . . ಇವೇ ಮುಂದಿನ ಶತಮಾನಗಳಲ್ಲಿ ಬೆಳೆದು 
ವೇದಾಂಗಗಳೆಂದು ಕರೆಯುವ ಶಾಸ್ತ್ರಗಳಾಗಿ ಪರಿಣಮಿಸಿದುವು (ಭಾರದ. ೩೨). [ಸಂ.) 


| ವೇದಾಂತ (ನಾ). ೧. ವೇದದ ಕಡೆಯ ಭಾಗ ; ಉಪನಿಷತ್ತು ;ಷಡ್ಡರ್ಶನಗಳಲ್ಲಿ 


ಕಡೆಯದು : ವೇದ ವೇದಾಂತವನೋದಿದೊಡೇನು . . . ಭಕ್ತಿಯಿಲ್ಲದವರನೊಲ್ಲ 
ಕೂಡಲಸಂಗಮದೇವ (ಬಸವ. ೧೮೮) ;ಸಂತತವುಭಕ್ತಸಂಸಾರವನು ಪೊರೆವ ವೇದಾಂತನುತ 
ಕಾಗಿನೆಲೆಯಾದಿಕೇಶವರಾಯ (ಕನಕ. ೭೯-೫). ೨. ಆಧಾತ್ಮ ; ತತ್ತ ಶಾಸ್ತ್ರ ಗ 
ತತ್ತ್ವಜಿಜ್ಞಾಸೆ : ಮಕ್ಕಳನ್ನು ಪ್ರೀತಿಸುವುದರಲ್ಲಿ ರಾಯರಿಗೆ ಯಾವ ವೇದಾಂತವೂ 

. ಆಧಾರವಾಗಿರಲಿಲ್ಲ (ಕಂಬಹು. ೧೨೧). ತತ್ತ್ವ ; ಸಿದ್ಧಾಂತ 
ಅನುಭವವೇದಾಂತವನ್ನು ಲೋಕಕ್ಕೆ ನೀಡಿ . . . ಗಾಯತ್ರಿಯ ಕರ್ತೃವಿನ ಕಥೆಯನ್ನು 
ಗೌರವಿಸುವರು (ಮಹಾಇ ೭). ([ಸಂ.) 


& 
ಇ. 


| ವೇದಾಂತದೆರೆ (ನಾ). ವೇದಾಂತದ ಅಧ್ಯಯನಕ್ಕೆ ಸಲ್ಲುವ ತೆರಿಗೆಯ 
[ 


ಆದಾಯ : ವೇದಾನ್ತದೆರೆ ಮತ್ತ ೧೫ ಹರಳ್ಮತ್ತರು ೧೦ ೩: ರುಗ್ವೇದದೆರೆ ಮತ್ತ ೧೫ 


(ಸೌಇಇ. ೫೫. ೩೦೦-೧೫ ; ಸು. 12ನೆಯ ಶತ). (ವೇದಾಂತ + ತೆರೆ (ಆ ತೆಆ,)] 


401 ವೇದಾಂತವಾದ (ನಾ). ವೇದಾಂತವನ್ನು ಕುರಿತು ಮಾಡುವ ಚರ್ಚೆ : ಗಾದೆ 


ಓದುಗಳೇಕೆ ವೇದ ಆಗಮವೇಕೆ ವೇದಾಂತವಾದ ತನಗೇಕೆ ಶರಣರ ಹಾದಿ ಹಿಡಿದವಗೆ 

[ಸ0.1 

ಯನು . . . ಅಭಿವಂದಿಸುವರೈ ಮೂಜುಮೂರ್ತಿಗಳು (ಕುವ್ಮಾಉ. ೩-೪೫). 
[ಸಂ. ವೇದಾಂತವೇದನ್‌) 


। ವೇದಾಂತವೇದ್ಯ್ಕ (ನಾ). ೧. ಉಪನಿಷತ್ತುಗಳಿಂದ ತಿಳಿಯಲ್ಪಡುವವನು ; 


ವೇದಾಂತಿ 


ಪರಮಾತ್ಮ : ಕಂಡೆ ನಾ ಗೋವಿಂದನ . . . ಯಾದವಕುಲವಂದ್ಕನ ವೇದಾಂತವೇದ್ಮನ 
ಇಂದಿರಾರಮಣನ (ಪುರಂದ. ೧-೯೦-೨). ೨. ಶಿವ : ಕಂತುಹರನನು ವಿಮಳನನು 
ವೇದಾಂತವೇದ್ಮನನು . . . ಉದ್ದಂಡದೈವವ ಕಂಡನಬುಜಭವ (ಕುವ್ಕಾಕ. ೬-೧೮). (ಸಂ.] 

ವೇದಾಂತಿ (ನಾ). ೧. ವೇದಾಂತವನ್ನು ಅನುಸರಿಸುವವನು ; ಬ್ರಹ್ಮಜ್ಞಾನಿ : 
ಬ್ರಹ್ಮಕ್ಕೆ ಹಮ್ಮು ಹೋಹ ಬಹ ಭೇದವ ತಿಳಿದು . . . ಭೀತಿ ನಿರ್ಭಿತಿಯಿಲ್ಲದೆ | 5 
ನಿರಂಗಸ್ವರೂಪನಾದಡೆ ವೇದಾಂತಿಯೆಂಬೆ (ವಚಸಂ. ೫೪೧-೨೪) ; ನಿತ್ಕಾನಿತ್ಕವಿವೇಕ 
- -- ಬ್ರಹ್ಮಜ್ಞಾನ ಬ್ರಹ್ಮಾನಂದಂಗಳೆಂಟುಂ ಬುದ್ಧಿಗಳಿವು ವೇದಾಂತಿಗಳ ಗುಣಂಗಳಕ್ಕುಂ- 
(ವಿವ. ೨೬೭). ೨. ತತ್ತ ಆಜ್ಞಾನಿ. (ಸಂ. ವೇದಾಂತಿನ್‌) 

ವೇದಾಢ್ಯ (ನಾ). ವೇದವಿದ್ಮೆಯಲ್ಲಿ ಪಾರಂಗತನಾದವನು : ಯಿದಂ ಕಾಯದೆ 
ಕಾಯ್ವ(ವಂ) ಪಾಪಿಗೆ . . . ಕವಿಲೆಯಂ ವೇದಾಢ್ಕರಂ ಕೊಂದೊಂದುರ್ಯ್ಯ] ಶಂ ೫೬ 
ಮಿಡದೆ ಸಾಜ್‌ದಪವೀ ಶೈಳಾಕ್ಷರಭ್ರಾಜಿಗಳ್‌ (ಸೌಇಇ.೪11॥, ೩೬೯-೧೮ ; 1074); ನಾದರಸ 
ಸಮಸ್ತಶ್ರುತಿಮಂತ್ರಗತತತ್ರ್ರೃಯೋಗವಿದನೇ ವೇದಾಡ್ಕನು (ವೀಶೈಪು ೭-೨-೧೮). - (ಸಂ. 

ವೇದಾತೀತ (ನಾ). ವೇದಕ್ಕೆ ನಿಲುಕದವನು ; ವೇದಗಳಿಂದ ತಿಳಿಯಲಾಗದ 
ವನು ; ಪರಮಾತ್ಮ : ವೇದಾತೀತ ಷಡುವರ್ಣರಹಿತ ಅಷ್ಟತ್ರಿಂಶತ್‌ಕಳಾತೀತ 
ವ್ಯೋಮಾತೀತ ಕೂಡಲಸಂಗಮದೇವ (ಬಸವ. ೯೫೩). ([ಸಂ.] 

ವೇದಾಧ್ಯಯನ (ನಾ). ವೇದಗಳನ್ನು ಅಭ್ಯಸಿಸುವುದು, - ಕಲಿಯುವುದು : 
ಮಾಡುತಿಹ ಯಜ್ಞವನು ಪರರಿಗೆ ಮಾಡಿಸುವ ವೇದಾಧ್ಮಯನವನು ಮಾಡುತಿಹ 
ತದ್ದಿಷಯದಲಿ ಯೋಗ್ಮರನು ಮಾಡಿಸುವ . . . ಗುಣವನು ಕೂಡಿಕೊಂಡಿಹನೇ 
ಸಮರ್ಥನು ವಿಪ್ರರೊಳಗೆಂದ (ಕುವ್ಮಾಉ. ೪-೬೩) ; ವೇದಗಳು, ವೇದಾಂಗಗಳು, ವೇದದ 
ಉಪಾಂಗಗಳು ಇಷ್ಟನ್ನು ವೇದಾಧ್ಮಯನವು ಒಳಕೊಂಡಿತ್ತು (ಕಶಾಅ. ೨೩೦). [ಸಂ.] 

ವೇದಾಧ್ಯಾಯಿ (ನಾ). ವೇದಗಳನ್ನು ಅಧ್ಯಯನ ಮಾಡುವವನು, - ಅಭ್ಯಾಸ 
ಮಾಡುವವನು : ಶಾಲೆಯಲೋದುವ ವೇದಾಧ್ಯಾಯಿಗಳಿನ್ನೂರ್ವರ್ಗ್ಗಂ. . . ಸರ್ವ 
ನಮಸ್ಕಮಾಗಿ ಕೊಟ ಕೆಯ್‌ (ಕಣಆ. ೬-೨-೧೯೧ : 1058). (ಸಂ. ವೇದಾಧ್ಕಾಯಿನ್‌) 

ವೇದಾಭ್ಯಾಸ (ನಾ). ಇ ವೇದಾಧ್ಯಯನ : ದ್ವಾದಶವರ್ಷಗಳ ಕಾಲದ ವೇದಾಭ್ಕಾಸ 
ಮಾಡುತ್ತಾ ಬ್ರಹ್ಮೆ ಚಾರಿಯಾಗಿರು (ಬೆತಂಬಾ. ೧೦೭). ([ಸಂ.) 

ವೇದಾಭ್ಯಾಸಜಡ (ನಾ). ಬರಿಯ ವೇದಾಭ್ಯಾಸ ಮಾತ್ರ ಮಾಡಿರುವವನು ; 
ಲೋಕಜ್ಞಾನಶೂನ್ಮನಾದವನು ;ಲೌಕಿಕವ್ಯವಹಾರಶೂನ್ಶನಾದವನು : ವೇದ 
ಗಳ ಕಾಲದ ಜನರು ಬರೀ ವೇದಾಭ್ಯಾಸಜರರಾಗಿದ್ದಿರಲಿಲ್ಲ (ಭಾರದ. ೫೬೭) ; ಶಾಸ್ತ್ರಿಗಳೇನು 
ಅಷ್ಟೊಂದು ವೇದಾಭ್ಕಾಸಜಡರೇ ? (ಹೊಸಕ್ತಿ. ೨೪). [ಸಂ.] 

ವೇದಿ (ನಾ). ಪಂಡಿತ; ಜ್ಞಾನಿ ; ವಿದ್ವಾಂಸ: ವೇದಾನುವಾದದಿಂ 
ಸ್ತ್ರೀಪುಂನಪುಂಸಕವೇದಿಗಳ್ಗಂ ಅವೇದಿಗಳ್ಗಂ ಸಾಮಾನ್ಕೋಕ್ತಭಾವಂ (ತತ್ತ್ವಪ್ರ. ೪೭) ; ಜಲಧಿ 

. ಮುನೀಶ್ವರರುಗಳ ಧಾತುಗಡಣದ ವೇದಿಗಳ ತಿಳಿದು ಕಾಲದ ಗತಿಯ 

ಗಮಕಂಗಳನಲ್‌ದು ನಡೆವವರುಗಳು ನಿರ್ಮಳದಲೆಡಹದೆ ಬೆರೆಸಿಕೊಂಬರು ಮುಕ್ತಿ 
ರಾಜ್ಮವನು (ಕುವ್ಮಾಉ ೪-೩೪). "ಚತುರ್ವೆದಿಿ', "ತ್ರಿವೇದಿ' ಪರಾ. (ಸಂ. ವೇದಿನ್‌) 

ವೇದ್ಮಿ (ನಾ). ೧. ಯಾಗಕ್ಕಾಗಿ ಪರಿಷ್ಕರಿಸಿ ಸಿದ್ಧಪಡಿಸಿದ ಭೂಮಿ ; 
ಯಾಗಭೂಮಿ; ಯಜ್ಞವನ್ನು ಮಾಡುವ ಸ್ಥಳೆ : ವೇದಿಯ ಸುತ್ತಲ್‌ 
ನೆಲೆಗೊಂಡಾದಂಸಮಿಧೆಗಳನಾಂತು ಪೊಣ್ಣ್ಮುವ . . . ವೈತಾನವಹ್ಲಿ ಸಲಹುಗೆ (ಶಾಕುಂತ. 
೫೨-೮೬) ; ಯಾಗಶಾಲೆಯಂ ನೇರ್ಪಡಿಸಿ. .. ವೇದಿಯಂ ಸಮಕಟ್ಟಿ, ... ಯಾಗಂಗಳಂ 
ನೆರೆಯಿಸುತಿರ್ದರ್‌ (ರಾಮಾಶ್ವ.೧೬-5). ೨. ಎತ್ತರವಾದ ಜಗುಲಿ ; ವೇದಿಕೆ : ವೇದಿಯ 
ನಾತ್ಮಗೃಹಾಂಗಣ ವೇದಿಯೊಳೆಣೆಯಾಗೆ ಬಗೆದು (ಆಬಪು . ೧೨-೭೫); ದಿಶಾಳೋಕ 
ನಿಮಿತ್ತವೇಜುವೆಡೆಗೆನಿಕ್ಕಿರ್ದ ವೇದೀವಿಳಾಸದ ವಿಸ್ತಾರಮೊ ಪೇಳೆನಲ್ಕೆ ಮೆಅ*ಗುಂ 
ಶ್ರೀಕುಣ್ಣಾನಾಥಾಶ್ರಯಂ (ಎಕ. ೪, ಅರಸೀ. ೧೦೮-೪೯ ; 1255). ೩. ಮುದ್ರೆಯುಂಗುರ. | 

(ಸಂ. ವೇದಿ, ವೇದೀ। 

ವೇದಿಕಾವಳಯ (ನಾ). ಸುತ್ತಲೂ ಇರುವ ವೇದಿಕೆ : ವೇದಿಕಾವಳಯಂ ಪೂವಲಿ 
. . . ಲತಾಮಂಟಪವೆಂಬಿವಿಲ್ಲದ ಜಿನಾವಾಸಂಗಳಿಲ್ಲೆಲ್ಲಿಯುಂ (ಪುಷ್ಪಪು. ೨-೭೩). 
| [ಸಂ. ವೇದಿಕಾವಲಯ) 


10 


15 


25 


30 


35 


4s 


೮೦೨೦ 


ವೇದಿತಜ್ಞ (ನಾ). ಶ್ರೇಷ್ಠವಿದ್ವಾಂಸ 


ವೇದೋಕ್ತ 


ವೇದಿಕೆ (ನಾ). ೧. ಯಜ್ಞಮಾಡುವ ಸ್ವಳ. ೨. ಕಟ್ಟೆ ; ಜಗುಲಿ : ಮಂದರಪ್ರಾಸಾ 
ದದ ಕೆಳಗಣ ಸೌಧತಳವೇದಿಕೆಯೊಳ್‌ ಮಹಾಶ್ವೇತೆವೆರಸಿರ್ದಪಳ್‌ (ಕಾದಂಉ. ೧೬೭) ; 
ಸಲ್ಲೀಲೆಯಿಂ ವಿವಾಹದ ವೇದಿಕೆಯನಿಕ್ಕಿ (ನಂಬರ. ೫-೨೬). ೩. ನಾಟಕ, ಭಾಷಣ 
ಮೊದಲಾದುವನ್ನು ಮಾಡಲು (ಹಲಗೆ ಮುಂತಾದುವುಗಳಿಂದ) ಎತ್ತರವಾಗಿ 
ಕಟ್ಟಿದ ಸ್ಥಳ ; ರಂಗಸ್ಥಳ : ಗಮಕಿವರ್ಯನ ವೇಣುವಾಣಿಗೆ ಕಲಾರಮಣಿ ವರ್ಣಲಯ 
ರಾಗಮಯ ನವರಸಾವೇಶದಿಂ ಮಮಕಾವ್ಯ್ಮವೇದಿಕೆಯನೇರಿ ನರ್ತಿಸುವಂತೆ ನಲಿದುದಾ 
ಪೊನ್ನಿಗಂ (ಶ್ರೀರಾಮಾ. ೨೩೨-೧೨೭) ; ವೇದಿಕೆಯನ್ನೇರಿ ಮಹಾಸಭೆಯನ್ನು ಎದುರಿಸಿ ನಿಂತೆ 
(ನಂಟರು. ೩೯). ೪. ಪೀಠ ; ಆಸನ. ೫. ದಿಬ್ಬ ; ದಿಣ್ಣೆ. ೬. (ಕುಂದುಕೊರತೆ, 
ಭಾವನೆ ಮುಂತಾದುವನ್ನು ವ್ಯಕ್ತಪಡಿಸಲು) ಅವಕಾಶವಿರುವ ಸ್ಥಾನ, -- 
ನೆಲೆ ; ಉದಾ. "ಗ್ರಾಹಕರ ವೇದಿಕೆ', "ವಚಾರ ವೇದಿಕೆ' ಇತಾದಿ. ೭. ಮುದ್ರೆ 
ಯುಂಗುರ ; ಗುರುತಿನ ಉಂಗುರ : “ವೇದಿಕೆ ಮುದ್ರೆಯುಂಗುರಗಳೆಂಬಿವು 
ವೇದಿಕೆಯಕ್ಕು'' (ನಾನಾರ. ೧೪೯). (ಸಂ.ವೇದಿಕಾ) 


ವೇದಿತ (ಗು). ತಿಳಿಯಲ್ಪಟ್ಟ ; ತಿಳಿದ : ಶಿವನ ಬೆಸನವಿ ವೇದಿತಾಮಳ ಭಕ್ತಿವರ್ಧನ 


ಕಾರಣದಿ ಬಂದು ಮೇದಿನಿಯೊಳೊಗೆದಂ (ಬಸಪು ೩ ೨೧). ಸಂ.) 
: ನೀವಪ್ತೊಡೆ ವಿದಿತ ವೇದಿತಜ್ಞರುಂ 


ಭಾವಿತಾತ್ಮರುಮಾಗಿರ್ದ ಜ್ಞಾನಿಗಳ್‌ (ಗದಾಯು. ೫-೪೪ ವ). (ಸಂ.] 


ವೇದಿನಿ (ನಾ). ವಿದ್ಯಾವಂತೆ ; ಪಂಡಿತೆ ; ಸಂತಸ ಮಿಗೆ ಸರ್ವಸರಸವಿದ್ಯಾಸಿದ್ಧಾಂತ 


ವೇದಿನಿಯರೊಪ್ಪಿಹರು (ಹದಿಬ. ೧-೧೮) ; ಆದಿದರುಶನ ವೇದಿನಿ ಬಾಧಿಸುವ ಮೋಹಿನಿಯು 


(ಬಿಜ್ಜಪು. ೧೫-೫೮). (ಸಂ. ವೇವಿನೀ] 


20| ವೇದಿಸು (ಕ್ರಿ). ೧. ತಿಳಿಯುವಂತೆ ಮಾಡು ;ನಿರೂಪಿಸು : ವೇದ್ಮನಿಂತಹನೆಂದಟ್‌ದು 


ವೇದಿಸಿದರು ನಮ್ಮ ಪುರಾತನರು (ಉರಿಪೆ. ೧೩೮-೧೩೧) ; ಬತ್ತೀಸಾದಿರಾಗಂಗಳಿಗನಿತು 
ದಂಡಿಗೆಗಳಂ ರಚಿಸಿ ವೇದಿಸಲು (ಬಸಪು. ೧೯-೬) ; ಭೂವಿನುತ ಜೀವಂಧರನ ಚರಿತವನು 
ವೇದಿಸುವೆನು ಭಾಮಿನಿಯ ಷಟ್ಪಾದದಿಂ (ಜೀವಂಚ. ೧-೩೫). ೨. ಅರಿವಾಗು ; ಅರಿವಿಗೆ 
ಬರು : ಶಬ್ದವೇದಿಗಳೆಂದು ನುಡಿದು ನಡೆವರು ನೋಡಾ ನಿಶ್ಶಬ್ದ ವೇದಿಸದಿದ್ದರೆ 
ಗುಹೇಶ್ವರ ನೋಡಿ ನೋಡಿ ನುಡಿದು ನಗುತ್ತಿಪ್ಪ ನೋಡಾ (ಅವಚಂ. ೧೦೬-೪೮೩) ; ಆದುದು 
ನವಮಾಸಂ ಪುಣ್ಕೋದರದೊಳ್‌ ಪಕ್ತಸಮಯಮಲರ್ದುದು ಸುಪಥಂ ವೇದಿಸಿದುದು 
ಸುಮುಹೂರ್ತಂ ಕಾದಿರ್ದುವು («ಗಿರಿಕ. ೩-೪೧) ; ವಾದವೇತಕೆ ನಿನ್ನ ಮನಸಿಗೆ ವೇದಿಸುವ 
ದಿಟವಲ್ಲ ಮನೆಯವನಾದನಾದೊಡೆ ಬಳಿಕ ನೋಡುವೆನೆಂದಳಾ ಮಾಯೆ (ಪ್ರಭುಲೀ. 
೭-೨೧). ೩. ಆಚರಿಸು ; ಜರುಗಿಸು : ನೀವು ನಾಲ್ವರು ವೇದಿಸುವುದೌ ತಪವ 
ಮುಖ್ಯಪ್ರಾಣನಂಗನೆಗೆ (ಸಂಭಪ. ೩೩-೯). ೪. ಅರಿತುಕೊಳ್ಳು ; ಗ್ರಹಿಸು : ವೇದವೇದಿ 
(ಪಾಠಾ. ಧಿ)ಸಲಉಖಿಯದೆ ಅಬೇದ,್ಮಲಿಂಗವೆಂದು ನಡುನಡುಗಿತ್ತು (ಬಸವ. ೯೫೨) ; 
ವೇದವಿದರುದ್ಕೋಗಪರ್ವಂವೇವಿಸುವರಿಗೆ ಶಾಂತಿಪರ್ವಂ ಮೇದಿನಿಯೊಳಖಿಳಾಗಮಜ್ಞರ 
ಕರ್ಣಪರ್ವವಿದು (ಬಸಪು. ಇ-೨) ; ನಾದುನಿಯನು ತಾನು ತಕ್ಕಿಸಿಕೊಂಬರ್ತಿಯಾದುದು 
ತನ್ನೊತ್ತಿಗವಳು ವೇದಿಸಿ ಬಾರಳದಕೆ (ಭರಚ. ೯-೫೧). ೫. ಸೋಕು ; ತಾಗು : ಪರುಷ 
ವೇದಿಸಲು ಲೋಹ ಹೊನ್ನಾದ ತೆಅ ಲಿಂಗಸಂಗಿಗಳಲಿಹನು (ಶಿವಗೀ. ೩೪-೧೬೭) ; ಘನಮನ 
ವೇವಿಸಿ ಅನುಪಮ ತಾನಾಗಿ ಘನಲಿಂಗದಲ್ಲಿ ಮನ ತಲ್ಲೀಯವಾದನು (ಶಿವಗೀ. 
೧೧೧-೫೪೬). ೬. ಇಡು ; ಇರಿಸು: ಓದಿ ಬಿರುದಾವಳಿಯ ನೊಸಲೊಳು ವೇದಿಸಿದ 
ಕರದಿಂದಲಾ ಸುರವೀದಿಯಲಿ ಮೆರಸಿದನು ಸಿಂದುರದಗ್ರಬಿಜ್ಜಣನೆ (ಬಿಜ್ಜಪು ೯೫-೨೦). 
(ವೇದನ + - ಇಸ್ಕು) 


40) ವೇದೀಸ್ಥಳ (ನಾ). ಎತ್ತರವಾದ ಜಗಲಿಯ ಪ್ರದೇಶ : ಆ ವೇದೀಸ್ಥಳದೊಳ್‌ 


ಹರಿದ್ವಸುವ ಪಾತ್ರಂಗಳ್‌ ಲಸದ್ದೂರ್ವೆಯಿಂ ತೀವಿರ್ದುಂ ನವಚಂದ್ರಕಾಂತ ಚಷಕಂಗಳ್‌ 
ಚಂದನಕ್ಲೋದದಿಂ ತೀವಿರ್ದುಂ ಬಲಿದಿರ್ದ ವೋಲೆಸೆದುವಾದಂ 
ವರ್ಣಸಾಮಾನೈದಿಂ (ಚಂದ್ರಪು ೬-೫೪). (ಸಂ. ವೇದೀಸ್ತಲ] 


ವೇದೆ (ನಾ). (?) : ಶ್ರೀಪೆರ್ಗ್ಗೆಡೆ ರೇತಯ್ಮನ ವೇದೆ ಸಂಕಯ್ಯ (ಎಕ.11.೪೬೭-೨.ಹು. 1000). 


[?] 


ವೇದೋಕ್ತ (ಗು). ವೇದದಲ್ಲಿ ಹೇಳಿರುವ ; ವೇದದಲ್ಲಿ ತಿಳಿಸಿರುವ : 


ವೇದೋದ್ದಾರ 
ಭ್ರ 


ಭುವಿಯೊಳದುಕಾರಣಂ ವೇದೋಕ್ತಮಾರ್ಗವಿಪ್ರವರೇಣ್ಮನಾಗಿ ಪಠಣಾವರಣೆ 
ಜಪತಪಸ್ಸಾದಿಯಿಂ ನಡೆವುದುಚಿತಂ (ವೀಶೈಪು. ೭-೨-೨೬) ; ವೇದೋಕ್ತಪೂಜೆಯಲಿ 
ತೃಪ್ತಿಪಡಿಸದಿರೆ ಆದುದೇನು (ಕನಕ. ೧೬-೬). [ಸಂ.) 

ವೇದೋದ್ಧಾರ (ಬಾ). ವೇದರಾಶಿಯನ್ನು ಉದ್ದಾರಮಾಡಿದವನು, -ಕಾಪಾಡಿ 
ದವನು ವೇದೋದ್ದಾರ ಶ್ರೀವೇಂಕಟನಾಯಕ ಪುರಂದರವಿಟ್ಕಲ ನಮೋ 
ನಮೋ (ಪುರಂದ. ೩-೪೧-೩). ([ಸಂ.) 

ವೇದ್ಯ (ನಾ). ೧. ತಿಳಿಯಲು ಸಾಧ್ಯವಾದುದು ; ತಿಳಿಯಬೇಕಾದುದು : 
ಆದ್ಕರಿಗಲ್ಲದೆ ವೇದ್ಯವಾಗದು (ಬಸವ. ೬೦೩) ; ವೇದ್ಯವಾವುದು ಎಂಬುದನಲೌತು 
ನಿಂದಾತನೇ ಕೃತಾರ್ಥನು (ಉರಿಪೆ. ೧೩೮-೧೩೧). ೨. ತಿಳಿದುದು ; ವಿದಿತ 
ವಾದುದು : ಚಿದಂಶವೇದ್ಧಂ ನಿರ್ವಿಕಲ್ಪಂ . . . ಗುಣಾತೀತಮವ್ಮಕ್ತಂ 
(ಶಿವಗೀ. ೭೦-೩೪೦) ; ನಿನ್ನ ನಿಜ ಉಂಡ ನಿಲವೆನ್ನ ಮತಿಗೆ ವೇದ್ಯವು (ಸಿದ್ಧಪು. ೨೬-೫). 
೩. ತಿಳಿದವನು ; ಅರಿತವನು ; ಜ್ಞಾನಿ : ಆದ್ಯರ ವಚನ ಆದ್ಕರಿಗಾಯಿತ್ತು 
ವೇದ್ಕರಿಗಲ್ಲದೆ ಸಾಧ್ಯವಾಗದು (ಬಸವ. ೪೨) ; ಆದ್ಕರಲ್ಲ ವೇದ್ಯರಲ್ಲ ಸಾಧ್ಮರಲ್ಲದ 
ಹಿರಿಯರ ನೋಡಾ (ಅವಚಂ. ೩೧-೧೨೯). [ಸಂ.) 

ವೇದ (ನಾ). ೧. ತೂತುಕೊರೆಯುವಿಕೆ ; ರಂಧ್ರಮಾಡುವಿಕೆ : ""ವೃಧಃ, ವೇಧಃ- 
೨ ಬೆಜ್ಜ ಮಾಡೋಣವು, ತೂತು ಕೊರೆಯುವಿಕೆ, ಚುಚ್ಚುವಿಕೆ'' (ಸಿದ್ಧಾಂತಿ. ೩೫೭). 
೨. ತೂತು ; ರಂಧ್ರ. ೩. ಅಡಚಣೆ ; ಅಡ್ಡಿ ; ಉಪಟಳ : ಯಾರಿಗೂ ಯಾವುದೇ 
ಬಗೆಯ ಕೆಲಸದ ಒತ್ತಡ ವೇಭ ಇರಲಿಲ್ಲ (ಇಪ್ಪ. ೧೯). ೪. [ಜೋತಿ] ಒಂದು 
ನಿರ್ದಿಷ್ಟವಾದ ಕಾಲಪರಿಮಾಣ. (ಸಂ.) 

ವೇಧನ (ನಾ). ತೂತುಮಾಡುವಿಕೆ ; ರಂಧ್ರಮಾಡುವುದು : "ವೇಧಿಸು' 
ಪರಾ. ಸಂ] 

ವೇಧನಿಕೆ (ನಾ). ಮುತ್ತು, ರತ್ನಗಳನ್ನು ಕೊರೆದು ರಂಧ್ರಮಾಡುವ ಸಾಧನ. 

(ಸಂ. ವೇಧನಿಕಾ] 

ವೇಧಮುಖ್ಯಕ (ನಾ). ಒಂದು ಬಗೆಯ ಔಷಧೀಸಸ್ಕ ; ಕಚೋರ : ""ಕಚೋರ 
. . ೬ ಶಟೆ, ವೇಧಮುಖ್ಯಕೆ'' (ಸಸ್ಕನಿ. ೪೩). [ಸಂ.] 

ವೇಧಸ (ನಾ). ೧. ಸೃಷ್ಟಿಕರ್ತ ; ಬ್ರಹ್ಮ . ೨. ವಿಷ್ಣು. (ಸಂ. ವೇಧಸ್‌] 

ವೇಧಸ್ಸಂಕಲ್ಪ (ನಾ). ಬ್ರಹ್ಮಸಂಕಲ್ಪ ; ವಿಧಿನಿಯಮ : ವೇಧಸ್ಸಂಕಲ್ಪಂ 
ದುರ್ಬೊೋಧಮಿವಂ ನಿಟ್ಟೆಯಿಂ ನಿರೋಧಿಸಿ. ತನುವಂ ಸಾಧಿಸಿದೊಡೀ ಕೃಪಾಣಮೆ 
ಬಾಧಾಕರಮಾಯ್ತಜಾಕೃಪಾಣೀಯದವೋಲ್‌ (ಪಂರಾಮಾ. ೯-೨೫). [ಸಂ.) 

ವೇಧಾದೀಕ್ಷೆ (ನಾ). (ವೀಶೈ) ""ಗುರುಲಿಂಗವು ಶಿವಲಿಂಗದಲ್ಲಿ ಬೆಳೆಯಲು 
ಆತ್ಮನ ವರ್ತನೆಯು ನಷ್ಟವಾಗುವುದು. ಇದು ಗುರುವಿನ ಹಸ್ತಮಸ್ತಕ 
ಸಂಯೋಗದಿಂದ ಉಂಟಾಗುತ್ತದೆ. ಆಗ ಭಾವಲಿಂಗದ ಕಳೆಯು 
ಮನುಷ್ಯನಲ್ಲಿ ಪ್ರಾದುರ್ಭವಿಸುವುದು. ಇದೇ ವೇಧಾದೀಕ್ಷೆಯನ್ನು 
ಉಂಟುಮಾಡುವಂತಹುದು'' (ಶಿವಾಕೋ. ೯೩) : ಆ ದುಃಖಜೀವಿಯಾಗಿದ್ದ ಪ್ರಾಜ್ಞನ 
ವೇಧಾದೀಕ್ಷೆಯಿಂದ ಭಿನ್ನಜ್ಞಾನವ ನಿವೃತ್ತಿಮಾಡಿ ಪರಿಪೂರ್ಣಜ್ಞಾನಚಿತ್ತ ಪ್ರಭಾವಿಸಿ 
ಕೊಟ್ಟು ಅಲ್ಲಿ ಭಾವಲಿಂಗ ಸಾಹಿತ್ಯವ ಮಾಡಿದನು (ಮೋಳಿಮು. ೨೨೮-೭೮೦ ಟೀಕೆ) ; 
ಆಣವಮಲ ಮಾಯಾಮಲ ಕಾರ್ಮಿಕಮಲಗಳೆಂಬ ಮಲತ್ರಯಂಗಳಂ ಕಳೆದಿದ್ದೇ 
ವೇಧಾದೀಕ್ಷೆ ಎನಿಸುವುದು (ಕೃಷಿಪ್ರ. ೩೩೩). [ಸಂ. ವೇಧಾದೀಕ್ಷಾ) 

ವೇಧಿತ (ಗು). ತೂತುಮಾಡಿದ ; ರಂಧ್ರಮಾಡಿದ : "“ವೇಧಿತಃ, ಛಿದ್ರಿತಃ, 
ವಿದ್ಮಃ -- ೩ ತೊಲಿಯಿಡಲ್ಪಟ್ಟಿದ್ದು, ತೂತುಕೊರೆಯಲ್ಪಟ್ಟದ್ದು'' (ಸಿದ್ಧಾಂತಿ. ೩೫೦). 

[ಸಂ.) 

ವೇಧಿಮ (ನಾ). ಹೂವು ಕಟ್ಟುವ ಒಂದು ಬಗೆಯ ಬಂಧ : ಪೂಗಟ್ಟುವರಂ ಕಂಡು 
ತಾನುಮವರ ಕೆಲದೊಳ್‌ ಕುಳ್ಳಿರ್ದು ನೂಲಿನಗ್ರಗ್ರಂಥಿಮ [ವೇಢಿಮ] ವೇಧಿಮ ಸಂಪೂರಿ 
(ಮ ಸಂಘಾಯಿಮ)ಮೆಂಬಯ್ದುಂ ತೆಜದ ಪುಷ್ಪಮಾಲೆಗಳಂ ಸಮೆದಾಗಳ್‌ 

[?] 

ವೇಧಿಸು (ಕ್ರಿ). ೧. ಚುಚ್ಚು ; ನಾಟು ; ನೆಡು : ಘನತರದ ಸೂಜಿಕಲ್ಲಂ ಕಾಣೆ ಸೂಜಿ 


(ಬಂಹರಿ. ೨-೨೯ ವ). 


೮೦೨೧ 


ಪ 
೦ 


po 
ಲಾ 


20 


30 


35 


40 


ವೇರ್‌ 


ವೇಧಿಸುವವೊಲು ಮನ ನಟ್ಟಿರೆ (ಪ್ರಭುಪು. ೮-೧೬೨). ೨. ಆಳವಾಗಿ ಒಳಹೊಗು, - 
ಪ್ರವೇಶಿಸು : ನಡೆ ನುಡಿ ಚೈತನ್ಮ ಒಡಲನೊಂದುಮಾಡಿ ಬಿಡದೆ ವೇಧಿಸುವ ಬೆಡಗ 
ಕಂಡೆನಯ್ಮ (ಅವಚಂ. ೨೫೧-೧೧೪೫) ; ಲಿಂಗ ಲಿಂಗವ ವೇಧಿಸಿ ಅಂಗ ಲಿಂಗದೊಳಗಾಯಿತ್ತು 
ಮನ ಲಿಂಗವ ವೇಧಿಸಿ ಮನ ಲಿಂಗದೊಳಗಾಯಿತ್ತು (ಮಹಾದೇ. ಬ. ೨೬-೫೧) ; ನಾಯೆ 
ಬಗುಳದೆ ಕೆಲಕೆ ಸಾರ್‌ ಸುರೆ ಕಾಯವನು ವೇಧಿ(ಪಾಠಾಂ. ದಿ]ಸಿತೆ (ತೂರರಾ. ೫-೫-೬). 
೩. ಕಾಣಿಸಿಕೊಳ್ಳು ; ತೋರು : ಗುರುವಚನದಿಂದಲ್ಲದೆ ಲಿಂಗಕ್ಕೆ ಕಳೆ ವೇಧಿಸದು 
(ಅಖಂಡೇ. ೧೮-೩). ೪. ಹೊರಳಿಸು ; ತಿರುಗಿಸು : ಬೊಟ್ಟುಮಾಡಿ ತೋರಿಸುತ್ತ ಆ 
ಅಪರಿಚಿತನ ಲಕ್ಷ್ಯವನ್ನು ಅತ್ತ ಕಡೆಗೆ ವೇಧಿಸಿದನು (ಅಂದೆ. ೫೫). ೫. ಪುಡಿಮಾಡು : 
ಸಿತಮಂ ಘೃತಮಂ ಬೆರಸಿಟ್ಟು ಮತ್ತದಂ ಪೆಐವಜೊಳೇಂ ತ್ರಿಜಾತಕದೊಳೊಂದಿರೆ 
ವೇಧಿಸಿ ಕಮ್ಮಿತಾಗೆ . . . ಮಾಬ್ರುದು ಕ್ಷೀರದುಂಡೆಯಂ (ಲೋಕೋಪ. ೮-೧೦). 
[ವೇಧನ + - ಇಸ್ಸು] 

ವೇಧೆ (ನಾ). ೧. ಉಪಟಳ ; ಕಾಟ : ಅವರು ಜಮಾನ್‌ದಾರರ ವೇಧೆಯಿಂದ 
ತಿನ್ನುವುದಕ್ಕನ್ನವಿಲ್ಲದೆಯೂ ಹೊದೆಯುವುದಕ್ಕೆ ಬಟ್ಟೆಯಿಲ್ಲದೆಯೂ ಶ್ರಮ 
ಪಡುತ್ತಲಿರುವರು (ಛತ್ರಶಿ. ೬). ೨. ನೋವು ; ಬಾಧೆ : ವೇದ ಘನವೆಂಬೆನೆ 
ಪ್ರಾಣಿವೇಧೆಯ ಹೇಳುತ್ತಿದೆ (ಬಸವ. ೨೦೮) ; ನಿನ್ನೆರ್ದೆವೂವಿನಾ ವೇಧೆ ಜಗುಳ್ಹುದಿಲ್ಲವೆ 
ತುಳ್ಳಿ ನೇತ್ರಶತಪತ್ರದಿಂ? (ಶ್ರೀರಾಮಾ. ೯೯-೫೬೬). ೩. [ವೀಶೈ] ಇಷ್ಟಲಿಂಗಧ್ಕಾನದಲ್ಲಿ 
ಸುಜ್ಞಾನಭಕ್ತಿಯೊಡನೆ ಮಗ್ನವಾಗುವಿಕೆ : ಅನವರತ ಅನುಭವಮುಖದಿಂದ 
ತತ್ವವನಜ್‌ಯುತ್ತಿಪ್ಪ ವೇಧೆಯುಂಟಾದಡೇನು (ಪ್ರಭುಮ ೨೭೮-೨೭೨ ಟೀಕೆ) ; ಸದ್ಗುರು 
ಶಿಷ್ಯಮಸ್ತಕದೊಳಿಡೆ ಕರವನಂದು ವೇಧೆಯದಾಯ್ತು (ಅಶಿಚಂ. ೫೨-೯). ೪. ಒಂದು. 
ನಿರ್ದಿಷ್ಟವಾದ ಕಾಲಪರಿಮಾಣ. (ಸಂ. ವೇಧ] | 

ವೇಪ (ನಾ). ನಡುಕ ; ಕಂಪನ : ಏಜ್‌ೌಸಿದಂ ಮುರಾರಿ . . . ಚಂಡರೂಪಮನಸ್ತಾ 
ಮರವೇಪಮಂ ವಿಜಯವೃಕ್ಷಾವಾಸಮಂ ಚಾಪಮಂ (ಜಗವ. ೧೨-೭). [ಸಂ.] 

ವೇಪಥು (ನಾ). ನಡುಕ ; ಕಂಪನ : ""ವೇಪಥುಃ, ಕಂಪಃ -- ಈ ೨ ನಡುಕಂ'' 
(ಹಲಾಯು. ೯೮-೪೪೭) ; ವೇಪಥು, ಅಶ್ರು (ಕಣ್ಣೀರು), ವೈಸ್ವರ್ಯ (ಧ್ವನಿ ಬದಲಾಗುವುದು) 
— ಇವು "ಸಾತ್ತಿಕ' ಭಾವಗಳು (ಸಂನಾಟ ೧೨). ([ಸಂ.] 

ವೇಪನ (ನಾ). ವ ವೇಪಥು : "“ಕ್ಷವಥು ವದವಸಾದಂ ಕ್ಲಮಥು ವೇಪನಂ 
ತಾನದಲ್‌ಗೆ ವೇಪಥುವೆನಿಕುಂ'' (ವಸ್ತುಕೋ. ೭೩-೩೪). "ವೇಪಿಸು' ಪರಾ. [ಸಂ] 

ವೇಪಮಾನ (ಗು). ನಡುಗುವ; ಕಂಪಿಸುವ: ಪಾಂಡುರ ಜರಾ ಮೂರ್ಧಜೆಯ 
ವೇಪಮಾನಮಾ ವ್ರತಗೇಹಮಂ ದೇಹಮಂ ಪಿಡಿದನೊಯ್ಕ್ಯನೆಯೆ ರಾಮಚಂದ್ರಂ 
(ಶ್ರೀರಾಮಾ. ೧೭೬-೨೦). [ಸಂ.) 

ವೇಪಿಸು (ಕ್ರಿ). ೧. ನಡುಗು ; ಕಂಪಿಸು : ಕೇಗಿತಾ ನೆರವಿ, ಮಳೆಮೋಡಮಂ ಕಾಣುವ 
ನವಿಲ್‌ಗಳೋಲ್‌, ವೇಪಿಸೆ ಸಭಾಸ್ಥಾನಮಂಟಪಂ (ಶ್ರೀರಾಮಾ. ೫೮-೧೦೮). 
೨. ತಲ್ಲಣಗೊಳಿಸು : ಪಾಪಿಯಂ ಪ್ರೋತ್ಸಹಿಸಿ ಸುಕೃತಿಯ ಪರೀಕ್ಷಿಸುತ ವೇಪಿಪ 
ವಿಧಿ ನಮ್ಮ (ಮಂಕುಕ. ೧೫೯). [ವೇಪನ + - ಇಸು) 

ವೇಬಿಲ (ನಾ). ಒಬ್ಬಾತನ ಹೆಸರು : ವಾರಬದಿಗದಾಲನುಂ ತೆಳ್ಳನುಂ ತಾಳಲಿಯನುಂ 
ವೇಬಿಲನುಂ ಕಾಟೆರನುಂ ದತ್ತಿಕ್ಕೆ (ಎಕ. 11, ನಂಜನ. ೧೩೯-೭ ; 9157). [?) 

ವೇಮ (ನಾ). ನೂಲಿಂದ ಬಟ್ಟೆಯನ್ನು ನೇಯಲು ಬಳಸುವ ಉಪಕರಣ; 
ಮಗ್ಗ. (ಸಂ. 

ವೇಮದಂಡ (ನಾ). ಎ ವೇಮ : ""ನೆಯ್ಗೆಕಾಅನ ನಾಳಿ -- ವೇಮ, ವೇಮದಂಡ'' 
(ನಾಚಿರಾ. ಕಿ). (ಸಂ.) 

ವೇಮಾಜು (ಕ್ರಿ). ಅಜಾಗರೂಕನಾಗು ; ಮೋಸಹೋಗು : ಮನದೊಳ್‌ ಕೂರದ 
ಪಾಂಡುರಾಜಸುತರುಂ ಲಾಕ್ಷಾಗೃಹೋಗ್ರಾಗ್ನಿ(ಯಾ]ನನದೊಳ್‌ ಮಲ್ಲ್‌ದರೆನ್ನ 
ಪುಣ್ಮಮರಿಯರ್‌ ವೇಮಾಅ(?)ರಿನ್ನಾರೊ ಬೇರನೆ ಕಿಲ್ತಿಕ್ಕಿದೆಂ (ಪಂಪಭಾ. ೩-೩೨). 
7 "ಏಮಾರು' ಎಂಬ ಶಬ್ದಕ್ಕೆ ಇದು ಪೂರ್ವರೂಪವಿರಬಹುದೆ?. 
[?./ ತೆಲು. ವೇಮಾಜು, ವೇಮಾರು, ವೇಮಜು, ವೇಮರು ಎ ಮತ್ತೆ ಮತ್ತೆ, ಪುನಃ ಪುನಃ] 

ವೇರ್‌ “ಬೇರ್‌,” ನೋ. 


ವೇರ ೮೦೨೨ ವೇಶ್ಯಾಂಗನೆ 


ವೇರ (ನಾ). ೧. ದೇಹ ;ಶರೀರ. ೨. ಬದನೆಗಿಡ. ೩. ಕೇಶರ ;ಕುಂಕುಮಕೇಸರಿ. (ಪಂಪಭಾ. ೧೧ ೨೪ ವ) ; ಜಳನಿಧಿವೇಳಾತರಂಗೋಚ್ಚಳದ್ರತ್ನ ವಿನಿದ್ರಪ್ರಾಂತದೇಶಂ 


[ಸಂ.] ಸೊಗಯಿಪುದೆನಸುಂ ನೀಳ್ವ ವಿಂಧ್ಕಾಚಳೇಂದ್ರಂ (ಕಾದಂಪೂ.೯೩). ೩. ಪೂರ್ವಾನು 
ವೇರಡಗಿತ್ತಿ, ವೇರಡಿಗಿತಿ (ನಾ). ಹೀನಕುಲದವಳು ; ಅಕುಲೀನೆ : ಮಾಲೆಗಾರ್ತಿ ಯೋಗಾಬ್ದಿಯಿಂ ಪೊಜಪೊಣ್ಣಿತ್ತದು ವೇಳೆಯಂತೆ ಕಥೆ ಲಂಬೋದ್ದಾಮ ವೀಚೀಚಯಂ 
ಮುದಿಗುಂಟಣಿ ವೇರಡ [ವಾಠಾ. ವೇಡರಗಿತ್ತಿಯೆಂಬ ಪೆಂಡಿರ ನೆರೆಗೊಂಡೊಡಂದಣ್‌ಗೆ (ಆದಿಪ್ಪ. ೧ ೩೯) ೫. ಕಾಂಚನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆಯಿಲ್ಲಾ(ಬಸವ. ೩೧೩) ; 
ಸಜ್ಜನವಂಡಿತಿ ಕೆಟ್ಟಳೆಂಬುದಂ (ಸೂಕ್ತಿಸು. ಉ೧ಂ೭). ವೇರಡಿಗಿತಿ : ವೇರಡಿ |5| ಅವಸರದ ವೇಳೆಯೊಳತಿ ಸುಖೋತ್ಸವವಲರಿ ಶಿವಯೋಗ ನಿದ್ರೆಯೊಳವಿರತಂ ಸಿಕ್ಕಿರಲು 
[ಪಾಠಾಂ. ಣಿ]ಗಿತಿ, ಕುಜುಂಬಿತಿ, ತೆಲುಂಗಿತಿ (ಶಮದ. ೨೦೮ ಪ್ರಯೋ). (ಬಸವ. ೩೫-೪೭). [ಸಂ. ವೇಲಾ] 
(ವೇರಡ್ಮ (8 ೮ ಸಂ. ವೇರಟ ಎ ಹೀನಕುಲದವನು) 4 - ಗಿತ್ತಿ) ವೇಲೆಯಮ (ನಾ). ಒಬ್ಬಾತನ ಹೆಸರು : ಆತನ ತಮ್ಮಂ ಪೆರ್ಗ್ಗೆಡೆ ವೇಲೆಯಮಂ 
ವೇರಡಿಗ (ನಾ). ಕೇರಳಪ್ರದೇಶದವನು (7) : ""ಕೇರಳನೆನಲ್‌ ವೇರಡಿಗನಕ್ಕು'' ಬಾವಿಯಂ ಕಟ್ಟಿಸಿ ಮಟವಂ ಮಾಡಿಸಿದಂ (ಎಕ. ೪1 ಸೊರಬ. ೭೦-೧೪ ; 938). 


(ಮಂಗರಾ. ೧೧೨-೭). (7) 
ವೇಡಡಿಗಿತಿ "ವೇರಡಗಿತ್ತಿ ' ನೋ. 10 
ವೇಲಾಯೋಗ (ನಾ). [ಜ್ಕೋತಿ] ಲಗ್ನದಿಂದ ಮೊದಲು ಮಾಡಿ ಏಳು 
ರಾಶಿಗಳಲ್ಲಿ ಗ್ರಹವಿರುವ ಒಂದು ಬಗೆಯ ಯೋಗ ; ನೌಯೋಗ : 
ಉದಯಾದ್ಯಸ್ತಗೃಹಂಬರಂ ನೆಲಸೆ ವೇಲಾಯೋಗಮಕ್ಕುಂ . . . ಉದ್ಯೋಗಗೇಹದಿನಾ 4 (ಸಿದ್ಧಾಂತಿ. ೧೩೬). [ಸಂ.) 
ತುರ್ಯಗೃಹಂಬರಂ ನೆಲಸೆ ಚಾಪಯೋಗಮಕ್ಕುಂ ಸ (ಜಾತತಿ. ೧-೮). P "ನೌ' || : ವೇಲ್ಲಜ (ನಾ). ಕರಿಮೆಣಸು : "'ವೇಲ್ಲಜಂ, ಮರೀಚಂ . . . ಧಾರ್ಮವತ್ತನಂ - 
ಎಂಬ ಶಬ್ದಕ್ಕೆ 'ಭೇಲ' ಎಂಬ ಪರ್ಯಾಯಪದವಿರುವುದರಿಂದ ಇಲ್ಲಿ [15 ೬ ಮೆಣಸುಕಾಳಿನ ಹೆಸರುಗಳು'' (ಸಿದ್ದಾಂತಿ. ೨೮೪). [ಸಂ.) 
"ವೇಲಾ' ಎಂಬುದು "ಭೇಲ' ಎಂಬುದಕ್ಕೆ ಪರ್ಯಾಯವಾಗಿ ಪ್ರಯೋಗ | | ವೇಲ್ಲನ (ಗು). ಅಲುಗಾಡುವ; ಕಂಪಿಸುವ : ಮಾಲತೀವ್ರತತಿವಿತಾನ ಚೂತವಲ್ಲೀ 
ವಾಗಿರಬಹುದು. (ಸಂ.) | ವೇಲ್ಲನನಿಸರ್ಗಸೌಂದರಕ್ರೀಡಾಚಲಕೇಲೀಸಮಭಿರಾಮಮುಮಾಗಿ . . . ನಿಜವಿಳಾಸದಿಂ 
ವೇಲಾವನ, ವೇಳಾವನ (ನಾ). ಸಮುದ್ರದ ತಡಿಯಲ್ಲಿರುವ ವನ i] ನಗುವವಲ್ಲಿ ವಲ್ಲೀವನಂ (ಆದಿಪು ೧೦-೨೬ ವ). (ಸಂ.] 
ಸಮುದ್ರತೀರದ ಕಾಡು : ಏಲಾಲವಂಗಲವಲೀವೇಲಾವನಭೂಮಿಯೊಳ್‌ ನಿಧೀಶ್ವರ | | ವೇಲ್ಲಿತ (ಗು). ೧. ಕಂಪಿಸುವ ; ಅಲ್ಲಾಡುವ. ೨. ಸುತ್ತಿಕೊಂಡ ; ಬಳಸಿದ : 
ಸೈನ್ಮವ್ಮಾಲಗಜಂಗಳ್‌ . . . ಕಣ್ಣೆವಂದುವು (ಆದಿಪು ೧೩-೨) ; ವೇಲಾಂಧನಗನಿತಂಬದ |20, ಸುರಶರಾಸನೋಪಮಾನನಾನಾನೂನಕಲ್ಪವಲ್ಲೀವೇಲ್ಲಿತ . . . ನೀಳಾಬ್ರವಿಬ್ರಮ 
ಬ ಸಖ ಸಾರ್ದುದು ಭೂಪಾಲಸ್ಕಂಧಾವಾರಂ ವೇಲಾವನ ಕುಟ್ಟಿಮದೊಳಂ (ಸುಕುಮು.೧೨-೪೨ ಎ). (ನಾ). ೩. ನಡುಗಿದುದು ;ಅಲ್ಲಾಡಿದುದು: 
ವೀಧಿಯಿಲ್ಲದಂಭೋನಿಧಿವೋಲ್‌ (ಪಂರಾಮಾ. ೧೨-೩೬). ವೇಳಾವನ : ಕೆಂದಳಿರಂ ತದ್ವಾರ್ಥಿ ""ವೇಲ್ಲಿತಃ, ಪ್ರೇಂಖಿತಃ, ಅವಧೂತಃ, ಚಲಿತಃ, ಅಕಂಪಿತಃ, ಧುತಃ-- ೬ ಕದಲಿಸಲ್ಪಟ್ಟ 
ವೇಳಾವನಸಮಿತಿದವಜ್ಪಾಳೆಯಂ ನೀಲಶೈಲಾವಳಿ ಕೈಕೊಂಡಬ್ರಮಂ ತಳ್ತಡರ್ವವೊಲಡರ್ದ | ಥಾಂದ್ಲು, ಅಳ್ಳಾಡಿಸಲ್ಪಟ್ಟದ್ದು'' (ಸಿದ್ಧಾಂತಿ. ೩೪೬). ೪. ಕೊಂಕಿದುದು ; ಬಗ್ಗಿದುದು : 
ತ್ರೆತ್ತಲುಂ ಬಳ್ಳಿಮಿಂಚಂ ತಳೆದಾಶಾಮಂಡಲಂ ಕಟ್ಲನೆ ಕುನಿಯೆ ಜಳೆಸ್ಟೀತಜೀಮೂತಜಾತಂ ““ವಕ್ರಂ, ವೃಜಿನಂ, ಭಂಗುರಂ, ಆವಿದ್ದಂ, ವೇಲ್ಲಿತಂ. .. ಊರ್ಮಿಮತ್‌ -- ಈ ೧೨ 
(ಜಗವಿ. ೪-೧೪). ([ಸಂ.) | ಕೊಂಕಿದುದು'' (ಹಲಾಯು. ೧೧೬-೧೧). ೫. ಸುತ್ತುವರಿದುದು ; ಬಳಸಿದುದು : ಆ 
ವೇಲಿ 'ಬೇಲಿ' ನೋ. ". ಮಹಾರ್ಣವಂ . . . ಅರಣ್ಮದಂತಗಣ್ಮವಿದ್ರುಮವಲ್ಲರೀವೇಲ್ಲಿತಮುಂ . . . 
ವೇಲು (ನಾ). ಒಂದು ಬಗೆಯ ಬಟ್ಟೆ : ಜಂಗವೇಲುರೆ ವೆಂಜವೇಲು ಸುರಳಿದೊಪ್ಪು ! ' ಚತುರ್ಮುಖನಂತೆ ಸರಸ್ವತೀಪತಿಯುಮೆನಿಸಿದುದು (ಜಗವ. ೧-೪೪ ವ). (ಸಂ. 
ಕಂಗೊಳಿಸಿದ ಸುರಳಿಗಳು (ದೇವಪು. ೪-೧೮೦) ; ಹಸಿ ಹೊಂಬಣ್ಣದ ವೇಲು ಮುಡಿವೇಲು ; ವೇಶ (ನಾ). ೧. ಒಳಗೆ ಹೋಗುವ ದಾರಿ ; ಪ್ರವೇಶದ್ವಾರ. ೨. ಮನೆ ; 
ಗಳಲ್ಲಿ ಹಸಿರತ್ನವೇಲು ಕಾವೇಲು (ದೇವಾಂಪು ೪-೧೭೦). (9) ವಸತಿ ; ಬೀಡು : ಗುಡಿಗುಳಣೆಗೆ ಗೂಡಾರಂ . . . ಎಂಬಿವಜೌಂದೆಡೆಗಿಬ್‌ದು 
ವೇಲೆ, ವೇಳ್ಮೆ (ನಾ). ೧. ಸಮುದ್ರದ ತೀರ : ಸುಭದ್ರವಿಜಯಂಗಂ ಶೃಂಗಾರಸಮುದ್ರ |30, ನಾಡೆಯುಂ ಕಣ್ಣೆಡಆೌದುದಾ ನೃಪನ ವಿಜಯಶಿಬಿರಂ ವೇಶ೦ (ವರ್ಧಮಾ. ೮-೫೭). 
ವೇಲಾಲೀಲೆಯೆನಿಸಿದ ಸುವೇಲಾದೇವಿಗಂ . . . ಸಗರನೆಂಬೊಂ ತನಯನಾಗಿ ೩. ವೇಶೈೆಯರ ನಿವಾಸ ; ಸೂಳೆಗೇರಿ. ೪. ಉಡಿಗೆ ತೊಡಿಗೆ ; ವೇಷಭೂಷಣ. 
(ಅಜಪು ೯-೬ ವ) ; ಪತಿಚರಿತಾನುಕೂಲೆ ಘನರಾಗರಸಾರ್ಣವವೇಲೆ . . . ಗುಣಮಾಲೆ ಇ. ವೇಷ ; ಸೋಗು : ಬೀಸುವ ನೆವದಿಂದ ವೇಶವನು ತಾಳುವಳು (ಸರ್ವಜ್ಞ. ೧೮೩೯). 
ಯೆನಲ್‌ ವನಮಾಲೆ ರಂಜಿಪಳ್‌ (ಪುಷ್ಪಪು ೩-೬೦). ೨. ಸಮುದ್ರದ ಅಲೆ, - ತೆರೆ : [ಸಂ.] 
ಉದಯಿಸುವುದುಮಮೃತಾಂಶುವಿನುದಯದೊಳಂಬಭೋಧಿವೇಲೆ (ಪಾಕಾಂ. ಪೆರ್ಚಿ] ವೇಶಿ, ವೇ. (ನಾ). ಗಣಿಕೆ ; ಸೂಳೆ : ವೇಶಿಯ ಬಾಯಂಜಲ ತಿಂಬ ದಾಸಿಯ 
ಭೋರ್ಗರೆವವೊಲ್‌ (ಪಂಪಭಾ. ೧-೧೪೬) ; ಸಾಗರವೇಲೆ ಚಂದ್ರಮನ ಕೋಗಿಲೆ ಸುಗ್ಗಿಯ |”: ಸಂಸಾರದಂತೆ (ಒಸಎ. ೭೬೫) ; ಮಲುಹಣನು ವಿಟಪುಂಗವಂ ಗುಣನಿಳಯಮಾನಸನೊರ್ಬ 
ಕೂರ್ಪಂತೆ ಸತಿಯನುರಾಗದಿನಿಯನ ಜಾನಿಪಳು (ಹಬ. ೭೬೪). ೩. ಸಮುದ್ರದ ; | ವೇಶಿಯು ತಾನು ಒಲವುಣ್ಮಿ . .. ವರ್ತಿಸುವ ಸಮಯದಲಿ (ಬಸಪ ೪೨-೧); ಈಶಭಕ್ತನು 
ಉಬ್ಬರ, - ಭರತ ; ಸಮುದ್ರವು ಉಕ್ಕಿ ಹರಿಯುವಿಕೆ. ೪. ಮೇರೆ ; ಸೀಮೆ; | ಆಗಿ ವೇಶಿಯನು ಸಾರಿಹರೆ ಮಾಸಲಾಗಿರ್ದ ಬೋನವನು ಹಂದಿಯು ಮೂಸಿ ಹೋದಂತೆ 
ಎಲ್ಲೆ : ಚತುರುದಧಿವಲಯವೇಲಾಲಂಕೃತವಸುಂಧರಾಸುಂದರೀ ಜೀವಿತೇಶ್ವರನಂ (ಸರ್ವಜ್ಞ. ೨೭೫). ವೇಸಿ : ವೇಸಿಯನುಳಿದು ಪರಮಾನಂದದಲಿ ಮುಸುಕಿಟ್ಟು ಮಲಗಿರಲು 
. ಕಂಡು (ಪಂಚತಂ. ೧೯೪-೬) ; ತೆರೆಪರಂಪರೆ . . . ಅವ್ವಳಿಸಿದುದು ನಿರಂತರಂ ತಟಗತ | (ಜೀವಂಚ. ೩-೨೨) ; ವೇಸಿಯಹ ಪರಿಯಂಕದಲಿ ನಿಜದಾಸಿಯಹ ಶಿಶ್ರೂಷೆಯಲಿ . .. 
ಅಶೋಕವನ ವಂಕಿಯ ಶಿಲಾವೇಲೆಯಂ (ಶ್ರೀರಾಮಾ. ೩೩೧-೫). ೫. ಕಾಲ ; ಸಮಯ. |4|] ಏಸುಕಾರ್ಯಕೆ ಮಂತ್ರಿಯೆನಿಸುವ ಮೈಸಿರಿಯನುಳ್ಳವಳು ರಾಣೀವಾಸವೆಂದೆನಿಸುವಳು 


(ವೇಲೆ, 4" ಅಮ್ಮ (ಇ ಅಮ್ಮ )) 
ವೇಲ್ಲ (ಗು). ೧. ಹೋಗುವ ; ಚಲಿಸುವ. ೨. ನಡುಗುವ ; ಕಂಪಿಸುವ. 
೩. ಉರುಳಾಡುವ ; ಹೊರಳಾಡುವ. (ನಾ). ೪. ಒಂದು ಬಗೆಯ ಔಷಧೀ 
ಸಸ್ಕ ; ವಿಡಂಗ : ""ವೇಲ್ಲಂ . . . ವಿಡಂಗಂ -- ೬ ವಾಯುವಿಳಂಗದ ಹೆಸರುಗಳು'' 


| 
i 
[ಪೆ 
| 
| 
| 


೬. ಅವಕಾಶ ; ಆಸ್ಪದ. ೭. ವಿರಾಮ ; ಪುರಸತ್ತು. ೮. ಮರಣದ ಸಮಯ, - (ಕುವ್ಮಾಉ. ೩-೮೦). [ಆ ಸಂ. ವೇಶ್ಯಾ) 

ಕಾಲ. ೯. ಸುಖವಾದ ಮರಣ ; ಸುಲಭವಾದ.ಸಾವು. ವೇಳೆ : ೧. ಗಾಳಿ ವೇಶ್ಮ (ನಾ). ಮನೆ ; ಗೃಹ : ಮರಕತವೇಶ್ಮರಶ್ಮಿಯರುಣಾಶ್ಮಗೃಹದ್ಕುತಿ 
ವಿಸರ್ಜಿಸೆ ಬಲಿಕಾಂ ವೇಳೆಯೊಳಾಂ ಬಿರ್ದು ಮೆಲ್ಲನೀಕ್ಷಿಸೆ (ಉದ್ಬಟ. ೭-೮೪) ; ನ್ರಿಪಕಂನರಂ ಯಿಂದ್ರನೀಳಮಂದಿರರುಚಿ ಹೇಮದಾಮಘೃಣಿ ಮೌಕ್ತಿಕಮಂಡಪಕಾಂತಿಯೆತ್ತಲುಂ 
ಸಮಸ್ತೋದಧಿವೇಳೆಯಿಂ ಪೊಜಗೆ ಬೆಳ್ಗೊಡೆಯೊಳ್ನೆಳಲಂ ನಿಮಿರ್ಚ್ಚದಂ (ಎಇ. 20, ೧೨- ಪರಿಕಲಿಪನ್ನೆಗಂ (ಚಂದ್ರಪು ೧೧-೭೮). (ಸಂ. ವೇಶ್ಮನ್‌) 


೧೪; 1260). ೨. ಆಗಳೆರಡುಂ ಪಡೆಗಳಪಹಾರತೂರ್ಯಂಗಳಂ ಬಾಜಿಸಿ ಮುನ್ನೊತ್ತಿದ ವೇ |45| ವೇಶ್ಯಾಂಗನೆ (ನಾ). ಸೂಳೆ ; ವೇಶ್ಶೆ : ವೇಶ್ಕಾಂಗನೆಯರು ಚಿತ್ರಕಲಾಕುಶಲಿಗಳೂ 
[ಪಾಠಾಂ. ಪೊ]ಳೆಗಳ್‌ ಸಮುದ್ರಂಗಳಂ ಪುಗುವಂತೆ ತಂತಮ್ಮ ಬೀಡುಗಳಂ ಪೊಕ್ಕರ್‌ ಆಗಿರುತ್ತಿದ್ದರು (ಭಾರದ. ೫೨೪). [ಸಂ. ವೇಶ್ಕಾಂಗನಾ] 


ವೇಶ್ಯಾವಾಟ 


೮೦೨೩ 


ವೇಷ್ಟಿತ 


ವೇಶ್ಯಾವಾಟ (ನಾ). ವೇಶ್ಮೆಯರು ವಾಸಿಸುವ ಬೀದಿ ; ಸೂಳೆಗೇರಿ : ಗುಡಿ | | ವೇಷಡಂಭಕ (ನಾ). ತೋರಿಕೆಯ ನಡೆನುಡಿಯವನು ; ಬೂಟಾಟಿಕೆಗಾರ : 


ತುಜುಗಿ ಲತೆಯ ಪೊಸದಾಂಗುಡಿಯೆನಿಸಿದುದು . . . ವೇಶ್ಮಾವಾಟದೊಳೆಡೆಗಿಆೌ್‌ದ 
ವಿಶಿಷ್ಟಸೌಧಭವನಾವಳಿಯೊಳ್‌ (ಶಾಂತಿಪು. ೧೦-೬೯) ; ಮಕರಂದನುಂಬೆರಸರಮನೆಯಂ 
ಪೊಲಮಟ್ಟು ವೇಶ್ಮಾವಾಟಮಂ ಮುಟ್ಟಿವರೆ (ಲೀಲಾವ. ೨-೨೪ ವ). [ಸಂ.] 

ವೇಶ್ಯಾವಾಟಿ (ನಾ). ಎ ವೇಶ್ಮಾವಾಟ :ನಗರದತುಲಸರ್ವಸ್ವಮೆಂಬಂತೆ ವೇಶ್ಯಾವಾಟಿ 
ಕಂಗೆಸೆದುದನಿಲಭವಗೆ (ವಂಕಾರಾ. ೫-೬-೨೬) ; ಪರಿಪರಿಯ ನಾಟ್ಕಗಳ ನಟ್ಟುವರಿರದೆ 
ಪೊಸತರುಣಿಯರ ತಿದ್ದುವ ಸ್ವರ ಮೊರವು ತೀವಿರುವ ವೇಶ್ಶಾವಾಟಿ ರಾಜಿಸಿತು 
(ನಾಗಪ ೨-೬೬). [ಸಂ. ವೇಶ್ಮಾವಾಟೀ] 

ವೇಶ್ಯಾವೃತ್ತಿ "ನಾ). ಸೂಳೆಗಾರಿಕೆ; ವೇಶೈಯ ಕಸುಬು, -ದಂಧೆ : ದೇವರ ಕಲ್ಲನ್ನು 
ಎತ್ತಿಸಿ ನೋಡಿದಾಗ ಮೊಮ್ಮಗಳನ್ನು ವೇಶ್ಯಾವೃತ್ತಿಗೆ ಹಚ್ಚಬೇಕೆಂದು ಉತ್ತರ ಬಂದುಧನ್ನು 

- ನಂಬಲಿಲ್ಲ (ಗಂಗಾಸಾ. ೧೫). (ಸಂ.] 

ವೇಶ್ಯಾಸ್ತ್ರೀ "ನಾ. ಸೂಳೆ ; ಗಣಿಕೆ : ವೇಶ್ಮಾಸ್ತ್ರೀಯರ ಹಾಗೆ ತಲೆಗೂದಲನ್ನು ಅಲ್ಲಿ 

ಇಲ್ಲಿ ಸುತ್ತಿ... ಮುಖದ ಮೇಲೆಲ್ಲ ಪೌಡರ್‌ ಸವರಿಕೊಂಡಿದ್ದಳು (ಚ್ಛಾಲಾಮು. ೨೫೬). 
[ಸಂ.) 

ವೇಶೈ ನಾ). ಐ ವೇಶ್ಶಾಸ್ತ್ರೀ : ಪಲರ್ಗಂ ಕಾಮಸುಖಾರ್ಥಮಿತ್ತಿನನೊಳಿರ್ಪಂತುಂ 
ಸಮಂತಾರೊಳಂ ಚಲಮಂ ಕೋಪಿಯುಮಾಗದಂತೆ ಪಡೆದಂ ಪದ್ಮಾಸನಂ ವೇಶೈಯಂ 
(ಮದತಿ. ; ವೇಶ್ಮೆಯ ನೆಚ್ಚಿ ತನ್ನ ನಾರಿಯ ಬಿಡುವಂಥ ಪುರುಷನೇಕೆ 
(ಪುರಂದ. *-೧೪೭-೨). ಸಂ. ವೇಶ್ಕಾ) 

ವೇಷ (ನಾ). ೧. ಅಲಂಕಾರ ಮಾಡುವುದು ; ಸಿಂಗರಿಸುವೆದು : ""ಆಕಲ್ರಃ, 
ಮಂಡನಂ, ವೇಷ; ಪ್ರತಿಕರ್ಮ, ಪ್ರಸಾಧನಂ - ಈ ೫ ಶೃಂಗಾರಂಗೆಯ್ವುದು'' 
(ಹಲಾಯು. ೮೯-೩೪೫). ೨. ಉಡುಗೆತೊಡುಗೆ ; ಪ್ರಸಾಧನ : ಧರ್ಮಪುತ್ರಂ 
ಧರಾಮರವೇಷದೊಳ್‌ ವಿರಾಟನಂ ಕಂಡು (ಪಂಪಭಾ. 6-೫೨ ವ) ; ಅಡ್ಡತ್ರಿಪುಂಡ್ರದ 
ಮಣಿಮುಕುಟದ ವೇಷದ ಶರಣರ ಕಂಡರೆ ನಂಬುವುದೆನ್ನ ಮನವು (ಬಸವ. ೮೮). 
೩. ತೋರಿಕೆಯ ರೂಪ ; ಸೋಗು : ಸರಿಮದು ಪುಸಿವೇಷದ ತೆಜ* ಸುರಿದುದು 
ಕೆಯ್ನಾರ ತೆಅದೆ ಪೂವಳೆ (ಗಿಲಕ. ೯-೧೨೦) ; ಶಿವಂ ಸತ್ಮದುರವಣೆಯ ನೇಹಕ್ಕಂಜಿ 
ಕಡುಪೊಸತೆನುತ್ತೆ ವೇಷವ ಬಿಟ್ಟನಂದಂಜಿ (ರುದ್ರರ. ದೇ. ೨೫೧೧-೨೦). ೪. (ನಾಟಕ, 
ಯಕ್ಷಗಾನ ಮುಂತಾದುವುಗಳ) ಪಾತ್ರ : ಇವರ ವೇಷಗಳಲ್ಲಿ ಅತ್ಯಂತ 
ಸುಂದರವಾದುದು "" ಅರ್ಧನಾರೀಶ್ವರನ ಪಾತ್ರ'' (ನಡದಾ. 11, ೨೨೬೯). 

ವೇಷಭೂಷಣ 5 ಉಡುಗೆತೊಡುಗೆ ; ಒಡವೆ, ವಸ್ತ್ರ : ಕುಶಲವಿರಚಿತಾನು 

ರೂಪವೇಷಭೂಷಣನಾಗಿ ರಾಜಸಮಾಜವಿರಾಜಮಾನಮಂ ಸ್ವಯಂವರಪ್ರದೇಶ 
ಮನೆಯ್ದೆವಂದು (ಶಾಂತಿಷು. ೫-೯೨ ವ); ಯಕ್ಷಗಾನದಲ್ಲಿ ಬಹುಮೆಚ್ಚಿನ 
ಸೌಂದರ್ಯಸಿದ್ದಿಯನ್ನು ಹೊಂದಿದ ಭಾಗವೆಂದರೆ ಅದರ ವೇಷಭೂಷಣಗಳು 
(ಯಕ್ಷಬ. ೧೫೨). ವೇಷಭೂಷೆ 5 ವೇಷಭೂಷಣ : ಅವನ ವೇಷಭೂಷೆಗಳಲ್ಲಿ 
ಪೂರ್ತಿಯಾಗಿ ಬದಲಾವಣೆಯಾಗಿತ್ತು (ನೀನಮು. ೧೫೩) ; ಅವುಗಳ ಹಿಂದೆ ವೇಷಭೂಷೆಯ 
ಸಂಚಾರಿಪ್ರದರ್ಶನದಂತಿದ್ದ ಸ್ತ್ರೀ ಪುರುಷರ ಮೇಳೆ (ಅನ್ನ. ೨೪೬). ವೇಷಹಾಕು 
ಇ. ಅಲಂಕಾರಮಾಡು ; ವೇಷ ತೊಡಿಸು : ಆಸ್ತಿಕ ದೈವಕ್ಕೆ ಇಲ್ಲದ ಸಲ್ಲದ 
ವೇಷಹಾಕಿ ಮಂಗನಂತೆ ಮೆರಸುತ್ತಾನೆ (ನಟಸಾ. ೪೨೨). ೨. ಪಾತ್ರವಹಿಸು ; 
ಅಭಿನಯಿಸು : ಅಶ್ವಘೋಷನು . . . ವೇಷ ಹಾಕಿಕೊಂಡು ಅದನ್ನು ಪಾಟಲಿಪುತ್ರದಲ್ಲಿ 
ಅಭಿನಯಿಸಲು ಅದನ್ನು ನೋಡಿದ ೫೦೦ ಕ್ಲತ್ರಿಯಕುಮಾರರು ವೈರಾಗ್ಯ ತಾಳಿ 
ಬೌದ್ವಮತವನ್ನು ಕೈಕೊಂಡರೆಂದೂ . . . ತಿಳಿದು ಬರುತ್ತದೆ (ಸಂನಾಟ. ೬೮). [ಸಂ.] 

ವೇಷಕಟ್ಟು (ಕ್ರಿ. ೧. ನಟನೆ ಮಾಡು ; ಸೋಗುಹಾಕು : ನನಗಿಚ್ಛೆಯಿಲ್ಲದಿದ್ದರೂ 
ಅವನ ಗೆಳೆಯರ ಕೃಪಾಪ್ರವಾಹದಲ್ಲಿ ಸಮರಸನಾಗಬೇಕೆಂದು ಇಷ್ಟು ವೇಷಕಟ್ಟಿರುವನು 
ಜಯಂತ. ೧೧೨) ; ನೀವು ವೇಷಕಟ್ಟೋದರಲ್ಲಿ ತುಂಬ ಬಲ್ಲಿದರು (ಹಾಡುಹು. ೧೮). 
೨. (ನಾಟಕ ಮುಂತಾದುವುಗಳಲ್ಲಿ) ಪಾತ್ರಮಾಡು ; ಅಭಿನಯಿಸು : 


೧೦-೧) 


ಪ್ರದೇಶದಲ್ಲಿ ಮಳೆಗಾಲದಲ್ಲಿ ವೇಷಕಟ್ಟಿ ಆರುತಿಂಗಳ ಕಾಲ ಕುಣಿಯುವುದಕ್ಕೆ ಮಳೆ |45 


ರಾಯ ಬಿಡನು (ಯಕ್ಷಬ. ೨೭). (ವೇಷ 4 ಕಟ್ಟು] 


ವೇಷಡಂಭಕರಿಗೆ ಭಕ್ತಿ ಎಂತಪ್ಪುದಯ್ಕಾ (ಬಸವ. ೬೬೬). 
[ವೇಷ 4 ಡಂಭಕ (ಆ ಡಂಬಕ)] 
ವೇಷಧಾರಿ (ನಾ). ೧. ವಸ್ತ್ರಭೂಷಣ, ಆಕಾರ ಇತ್ಯಾದಿಗಳನ್ನು ಬದಲಾಯಿಸಿ 
5| ಕೊಂಡವನು ; ವೇಷಾಂತರ ಮಾಡಿಕೊಂಡವನು : ಪಾರ್ವತಿಯೂ ಶಿವನ ವೇಷಕ್ಕೆ 
ತಕ್ಕಂತೆ ಕಿರಾತೆಯ ಉಡುಪನ್ನು ಧರಿಸಿ. . . ಹೊರಡಲು. ಅವರ ಹಿಂದೆ 
ನಾನಾವೇಷಧಾರಿಗಳಾದ ಭೂತಗಳೂ ಹೊರಟವು (ವಚಭಾ. ೧೨೫). ೨. ಸೋಗುಗಾರ ; 
ನಟನೆ ಮಾಡುವವನು ; ಬೂಟಾಟಿಕೆಯವನು : ವೇಷಧಾರಿಯಾನು ಉದರಪೋಷಕ 
ನಾನಯ್ಮಾ (ಬಸವ. ೮೫) ; ಹೇಸಿ ವಿಷಯ ಒಯಸುವಂಥ ವೇಷಧಾರಿಗಳಿಗೆ ಕಾಶೀಯಾತ್ರೆ 
ಫಲ ಬಾಹೊದೆ (ಪುರಂದ. ೧-೧೮೦-೩). ೩. (ನಾಟಕ ಮುಂತಾದುವುಗಳಲ್ಲಿ) 
ಪಾತ್ರ ಮಾಡುವವನು ;ವೇಷಧರಿಸುವವನು : ನಮ್ಮಲ್ಲೇ ಹಲವು ವೇಷಧಾಡಿಗಳಿಗೆ, 
ಇಷ್ಟೆಲ್ಲ ಕಷ್ಟಪಟ್ಟು ಬಣ್ಣಹಾಕಿ ರಂಗಸ್ಮಳಕ್ಕೆ ಬರುವುದೆಂಬುದು ಅರ್ಥಶೂನ್ಮವೆಂದು 
ತೋರುತ್ತಿದೆ (ಯಕ್ತಬ. ೧೬೨) ; ವೇಷಧಾರಿಗಳಿಗೆ ಬಗೆಬಗೆ ತೊಡವನು ಮಾಡಿಕೊಟ್ಟರು 
ನಮ್ಮ ತಂದೆ (ಇಂಚಾಪ. ೧೧-೪೩). (ಸಂ. ವೇಷಧಾರಿನ್‌) 
ವೇಷಾಂತರ (ನಾ). ಉಡುಗೆ ತೊಡುಗೆಗಳನ್ನು ಮಾರ್ಪಡಿಸಿಕೊಳ್ಳುವುದು ; 
ಮಾರುವೇಷ ಹಾಕುವುದು : ಅವರಿಬ್ಬರನ್ನು ವೇಷಾಂತರದಿಂದ ದೇಶಾಂತರಕ್ಕೆ 
ಕಳುಹಿಸಿ ಲೆಪ್ಪದ ಪ್ರತಿಮೆಗಳನ್ನು ಮಾಡಿಸಿ ಇಟ್ಟರು (ಸಾಹಸ. ೮೬) ; ವೇಷಾಂತರವನಾಂತು 
ಧರೆಗಿಳಿದ ಭೈರವನೋ (ಕೊಳಲು. ೩೮-೧೭). (ಸಂ.] 
ವೇಷಾಡಂಭು (ನಾ). ತೋರಿಕೆ; ಬೂಟಾಟಿಕೆ : ವೇಷಾಡಂಭಿನ ಮಾತಿನ 
ಬಿನ್ನಾಣಿಗಳಿಗೆ ಗ್ರಾಸ ಉಂಟಲ್ಲದೆ ನೀವಿಲ್ಲ (ಮೋಳಿಮಾ. ೧೬೬- ೬೧೯). 
(< ವೇಷ 4 ಡಂಭ್ಕು(ಆ ದಂಬ)) 
ವೇಷಿ (ನಾ). ವೇಷವನ್ನು ಧರಿಸಿದವನು ; ವೇಷಧಾರಿ : ಮಹೇಶನು ವರ 
ತಪೋಧನವೇಷಿಯಾಗೆಯ್ತರಲು ಕಂಡೆದ್ದು . . . ಸಾಷ್ಟಾಂಗವೆಜಗಿ (ಬಸಪು ೫೨-೩). 
(ಸಂ. ವೇಷಿನ್‌] 
ವೇಪ್ಟ (ಗು). ೧. ಸುತ್ತುವರಿದಿರುವ ; ಆವರಿಸಿರುವ. (ನಾ). ೨. ಬೇಲಿ ; 
ಆವರಣ. ೩. ತಲೆಗೆ ಸುತ್ತುವ ವಸ್ತ್ರ ; ರುಮಾಲು, ಪೇಟ ಇತ್ಯಾದಿ. 
೪. ಮರದ ರಸ, - ಅಂಟುದ್ರವ. ೫. ಹಲ್ಲಿನ ಕುಳಿ ; ಹಲ್ಲಿಗೆ ಉಂಟಾಗುವ 
`ಒಂದು ಬಗೆಯ ರೋಗ : "ದಂತವೇಷ್ಟ' ಪರಾ. (ಸಂ.] 
ವೇಷ್ಟನ (ನಾ). ೧. ಸುತ್ತುವರಿಯುವುದು : "ವೇಷ್ಟಿಸು' ಪರಾ. ೨. ಬೇಲಿ : 
ಮತ್ತಮಲ್ಲಿ ಕಂಟಕವೇಷ್ಟನಂ ತೋಂಟಂಗಳೊಳ್‌ ಬಹುವಿರೋಧಾಮಳಂ ಪೆರ್ಗೆಜ* 
ಗಳೊಳ್‌ . . . ಅಲ್ಲದೆ ಪೆಜವೆಡೆಯೊಳಿಲ್ಲ (ವರ್ಧಮಾ. ೧-೪ ಮ. ೩. ತಲೆಗೆ ಸುತ್ತುವ 
ಬಟ್ಟೆ ; ರುಮಾಲು, ಪೇಟ ಇತ್ಮಾದಿ : ನಾನು ಪರಿಷೆಗೆ ಬಂದು ತಲೆಯ ವೇಷ್ಟನವನ್ನು 
ತೆಗೆದರೆ ಅದನ್ನು ನಾನು ಶಿರಸಾ ಮಾಡಿದ ಅಭಿವಾದನವೆಂದು ಸ್ವೀಕರಿಸಬೇಕು 
(ಬುದ್ಧಶ. ೧೨೯). ೪. ಕಿರೀಟ ; ಮುಕುಟ. ೫. [ನಾಟ್ಕ] ಹತ್ತೊಂಬತ್ತು ಬಗೆಯ 
ದೇಶೀಯ ಆಕಾಶಚಾರಿಗಳಲ್ಲಿ ಒಂದು ; 8ಈ7 ""ಒಂದು ಕಾಲನ್ನು 
ಸಮನಾಗಿರಿಸಿ ಇನ್ನೊಂದು ಕಾಲಿಂದ ಅದನ್ನು ಸುತ್ತುವುದು'' (ಲಾಸ್ಮರಂ. ೩೨೪ 
ಗದ್ಮಾನುವಾದ) : ನಿಂದ ಪದಮೊಂದನುಅ* ಮತ್ತೊಂದು ಪದಂ ಸುತ್ತಿ ತೋಜ” 
ವೇಷ್ಟನಮೆನಿಕು೦ («ಲಾಸ್ಕರಂ. ೬-೯೮). [ಸಂ.1 
ವೇಷ್ಟಿ (ನಾ). ಸೊಂಟಕ್ಕೆ ಸುತ್ತುವ ವಸ್ತ್ರ ; ಧೋತ್ರ ; ದಟ್ಟಿ : ಪುಲಿದೊವಲ್‌ 
ಗಜಚರ್ಮ ಉಟ್ಟ ಹೊದೆದ ವೇಷ್ಟಿಗಳಾಗೆ (ನಂಬರ. ೬-೧೯) ; ಕುಪ್ಪಸದ ಕಣ ಸಹಿತ ಒಂದು 
ಶೀರೆ, ಒಂದು ಜೋಡಿ ವೇಷ್ಟಿ , ನಗದಿಯಿಂದ ನಾಲ್ಕು ರೂಪಾಯಿ ಕೈಗೆ ಹಾಕಿದಳು 
(ವಾಗ್ದೇವಿ. ೧೫೭). 


20 


26 


40 


| [ಇ ಸಂ. ವೇಷ್ಟ./ ತಮಿ. ತುಳು. ವೇಷ್ಟಿ ; ತೆಲು. ವೇಷ್ಟುವ./ ಮರಾ. ವೇಷ್ಪೀ) 


ವೇಷ್ಪಿತ (ಕ್ರಿ). ೧. ಸುತ್ತುವರಿದ ;ಆವರಿಸಿದ : ಜಲಧಿವೇಷ್ಟಿತಸಕಲವಸುಧಾವಲಯ 
ವನು ಬಹುಪುಣ್ಮಫಲತೆಯಲಲಘುಮಹಿಮೆಯಲಾಳಿ ಭುವನಖ್ಯ್ಮಾತನೆನಿಸಿದನು 
(ತಿಮ್ಮ ಅ. ೧-೧೨೨). ೨. ಉಡಿಸಿದ ; ತೊಡಿಸಿದ. ೩. ಪ್ರತಿಬಂಧಿಸಿದ ;ತಡೆಗಟ್ಟಿದ. 


ವೇಷ್ಟಿಮ 


(ನಾ). ೪. ಸುತ್ತುವರಿದುದು : "“ನಿವೃತಂ, ವೇಷ್ಟಿತಂ, ಪರಿವಿಷ್ಟಂ, ವಳಯಿತಂ, 

ಪರಿಕ್ಷಿಪ್ತಂ - ಈ ೫ ಸುತ್ತಲ್ಪಟ್ಟುದು''.(ಹಲಾಯು. ೧೧೮-೨೭). ೫. [ಕಾಮಶಾ] ಒಂದು | 

ಬಗೆಯ ರತಿಕ್ರೀಡೆ : ಸ್ತ್ರೀ ಮಲ್ಲನೆ . . . ಹಿಂದಣ ಕರಣಮೆನೆ ಒಂದೊಂದು | 

ತೊಡೆಗಳನೊಂದೊಂದು ಕೈಗಳಿಂ ಪಲ್ಲ ಟದಿಂದೊತ್ತಿ ರಮಿಸಲೈೆ ವೇಷ್ಟಿತಮಂಬ ಕರಣಂ | 

(ಸಂ.] 

ವೇಷ್ಟಿಮ (ನಾ). (ನಾಟ್ಯ) ರಂಗಸ್ಥಳದಲ್ಲಿ ಬಳಸಲಾಗುವ ವಾಹನ, ಧ್ವಜ, 
ಕವಚ ಇತ್ಯಾದಿ ಪರಿಕರ : ಸಂಧಿಮ, ವ್ಯಾಜಿಮ, ವೇಷ್ಟಿಮ ಎಂದು ವರ್ಣಿತನಾಗಿರುವ 

- ಕೃತಕವಾದ ರಂಗವಸ್ತುಗಳಿದ್ದರೂ (ಸಂನಾಟ. ೨೬). (ಸಂ.] 

ವೇಷ್ಟಿಸು (ಕ್ರಿ). ೧. ಸುತ್ತುವಶಿ ; ಬಳಸು ; ಸುತ್ತುಗಟ್ಟು : ಹುತವಹತತಿಯಿಂ 
ವೇಷ್ವಿಸಿರ್ದಧ್ವರಂ . . . ಎಂಬಂದಡಿಂ ಕಣ್ಣೊಳಿಸುತ್ತಂ ಯೋಗಿವೃಂದಾರಕರ ನಡುವೆ 
ಜಾಬಾಲಿಯೋಗೀಂದ್ರನಿರ್ದಂ (ಕಾದಂಪೂ. ೨೩೧) ; ಅಂಬುಜನಾಭ ನಮ್ಮವಯವಂಗಳ 
ನೊರ್ಮೆಯೆ ನಿನ್ನ ೬ ಕೌಸ್ತುಭವಿಭೂಷಣದೀದಿತಿ ವೇಷ್ಟಿಸಿತ್ತೊ ಪೀತಾಂಬರಕಾಂತಿ 
ಸುತ್ತಿದುದೊ (ಜ/ಎ. ೧೮-೪) ; ಶ್ರೀಕರದಿ ಸಪ್ತಾಬ್ವಿ ವೇಷ್ಟಿಸಿರೆ ಲವಣರತ್ನಾಕರಂ ಮೊದಲ 
ಜಂಬುದ್ವೀಪಮಂ ಬಳಸಿ ರಾಮಣೀಯಕಮಾದುದು (ಚಿಬಪು. ೨-೨). ೨. ಅಳವಡಿಸು ; 
ಹೊಂದಿಸು : ಮನೋಜಗಜಕುಂಭದೊಳ್‌ ನಕ್ಷತ್ರಮಾಲೆಯಂ ಸುತ್ತುವಂತೆ ರತ್ನರಶನಾ |15 
ಸೂತ್ರಮಂ ವೃತ್ತಕಟಿಯೊಳ್‌ ವೇಷ್ಟಿಸಿಯುಂ (ಚಂದ್ರಪು. ೬-೬೩ವ). (ವೇಷ್ಟನ *- - ಇಸ್ಸು] 

ವೇಸ (ನಾ). ವೇಷ; ಸೋಗು: ವೇಷ-ವೇಸ, ಶೇಷ - ಸೇಸ (ಶಮದ. ೨೫೩ ಪ್ರಯೋ); 
ವೇಷ- ವೇಸ, ದೋಷ - ದೋಸ (ಶಬ್ದಾನು. ೧೩೮ ಪ್ರಯೋ). [ ಸಂ. ವೇಷ] 

ವೇಸನೆ (ನಾ). (7?) : ತಮಸಿ ಮೂಲ ದಿವಸಂ ವೇಸನೆ ಈ ೫೬೬ ರೆ ಉಬ್ಬದು 

- ಪೋಪ್ಪನ್ನು (ಎಕ. ॥॥ ಮೈಸೂರು. ೫೫-೧೧ ; 8ನೆಯ ಶತ). (7) 

ವೇಸರ, (ನಾ). [ವಾಸ್ತು] ಭಾರತೀಯ ವಾಸ್ತುಶಿಲ್ಪದ ನಾಗರ, ದ್ರಾವಿಡ 
ಮತ್ತು ವೇಸರಗಳೆಂಬ ಮೂರುಪ್ರಭೇದಗಳಲ್ಲಿ ಒಂದು : ಚಾಲುಕ್ಕರ 
ವಾಸ್ತುಶಿಲ್ಪದಲ್ಲಿ ನಾಗರ ಮತ್ತು ದ್ರಾವಿಡಸಂಪ್ರದಾಯಗಳೆರಡನ್ನೂ ಸೇರಿಸಿಕೊಂಡಿರುವುದ 
ರಿಂದ ಇದನ್ನೇ ವೇಸರವೆಂದು ಹೇಳಬಹುದು (ಭಾರದ. ೫೦೨) ; ದೇವಾಲಯವು 
ವೃತ್ತಾಕಾರವಾದುದು "“ವೇಸರ''ವೆಂದೂ ಶಾಸ್ತ್ರಗಳಲ್ಲಿ ಹೇಳಿದೆ (ಮೈವಾಸ್ತು. ೨೯); 
ಶಿಲ್ಪಶಾಸ್ತ್ರೆಗಳಲ್ಲ ಭಾರತೀಯಶಿಲ್ಪವನ್ನು ನಾಗರ, ದ್ರಾವಿಡ, ವೇಸರ ಎಂಬುದಾಗಿ 
ವಿಭಜಿಸಿ. . . ಕಾವೇರಿಗೆ ದಕ್ಷಿಣದಲ್ಲಿ ದ್ರಾವಿಡ, ಮಧ್ಮದಲ್ಲಿ ವೇಸರರೀತಿಗಳಿವೆಯೆಂದು 
ಹೇಳಿದೆ (ಹೊಯವಾ. ೧). (ದೇ. | ತಮಿ. ವೇಚರಮ್‌] 

ವೇಸರ, (ನಾ). ಕತ್ತೆ ಮತ್ತು ಕುದುರೆಗಳ ಕೂಟದಿಂದ ಹುಟ್ಟುವ ಒಂದು 
ಬಗೆಯ ಪ್ರಾಣಿ . ಹೇಸರಗತ್ತೆ : ಕರ್ತಾರನ ಪೂಜಿಸಿ ಕು (ಚ್ವಿ)ತ ದೈವಕ್ಕೆಐಗುವರು 
ಕತ್ತೆ ಕುದುರೆಗ ಹುಟ್ಟಿದ ವೇ[ಪಾಠಾಂ. ಹೇ]ಸರನಂತೆ (ಬಸವ. ೬೧೬) ; ಆಸೋದಿಗಳು 
ನವರತ್ನಸುವರ್ಣವ ವೇಸರದಂತೆ ಹೊತ್ತಿಹರು (ಮೋಹತ. ೫-೫೭). [ಸಂ.] 

ವೇಸರಗತ್ತೆ "ವೇಸರಗಟ್‌್‌' ನೋ. 

ವೇಸರಗಟಿ, ವೇಸರಗತ್ತೆ (ನಾ). ಹೇಸರಗತ್ತೆ 
ಸುಭಗತ್ವಂ ಯುಕ್ತಿ ಮಂತ್ರಜ್ಞಮೆಂಬಿನಿತಕ್ಕುಂ . . . ದಶೋಕ್ತಾರೋಹಗೇಹಂಗಳೊಳ್‌ 

ವೇಸರಗತ್ತೆ : ""ಚಕ್ರಿಪತಿ ವಾಜಿತರಮೆನಲು ವೇ([ಪಾಠಾಂ. ಹೇ] 
ಸರಗತ್ತೆಯಕ್ಕು'' (ಮಂಗರಾ. ೫೫-೯). (ವೇಸರ 34 ಕಟ) 

ವೇಸರಮಾರ್ಗ (ನಾ). (ವಾಸ್ತು) ವಾಸ್ತುಶಿಲ್ಪದ ಮೂರುರೀತಿಗಳಲ್ಲಿ 
ಒಂದಾದ ವೇಸರಶೈಲಿ : ಪುರಿಯಲ್ಲಿ ಪ್ರಸಿದ್ಧ ಜಗನ್ನಾಥದೇವಾಲಯವು 
ಉತ್ತರಹಿಂದೂಸ್ಥಾನ ದಲ್ಲಿ ಪ್ರಚಾರದಲ್ಲಿರುವ "ವೇಸರ' ಮಾರ್ಗವನ್ನು ತೋರಿಸುವುದು 


(ಕಾಮಶಾ. ೨೩೬೫). 6 


20 


25 


; ಕನಕಂ ವೇಸರಗಟ ಭೂಮಿ 
35 


(ಚಾತತಿ. ೯-೨೩). 


40 


(ಬಾಲಪ್ರ. ॥. ೧೭೨೦). (ವೇಸರ, 4 ಮಾರ್ಗ) 

ವೇಸರಶಿಲ್ಪ (ನಾ). [ವಾಸ್ತು] ವೇಸರಮಾರ್ಗದ ಶಿಲ್ಪಶೈಲಿ : ಒಂಗಾಳವು 
ತನ್ನದೊಂದು ವಿಜಾತೀಯವಾದ ಶಿಲ್ಪಶೈಲಿಯನ್ನು ರಚಿಸಿಕೊಂಡಿತು . . . ಇದೇ 
ವೇಸರಶಿಲ್ಪ ಎನಿಸುವುಧು (ಬಾಲಪ್ರ. 11, ೧೭೨೪). (ವೇಸರ, * ಶಿಲ್ಪ) 

ವೇಸರಿ (ನಾ). ಹೆಣ್ಣು ಹೇಸರಗತ್ತೆ : ವೇಸರಿಯ ನೆರೆವಿಯೊಳ್‌ ಬರ್ಪ ದೇಶಿ |45 
ಕುತಪವಿತತಿಯುಂ (ಚಂದ್ರಪು. ೭-೮೦ ವು. (ಸಂ. ವೇಸರೀ) 


ಹ ನಾನಾನಾ 


೮೦೨೪ 


ವೇಳಾವುಳ 


| | ವೇಸರಿಗಚ್ತ್‌ (ನಾ). ವ ವೇಸರಿ : ವೇಸರಿಗಟ್ಸ್‌ (ಪಾಠಾ. ನಡೆಗತ್ತೆ, ನಡೆಯ ಕಳ್ಳ 


ಮ 


ನಿಡಿಯಕಳ್ತೆ]ಗಳುಂ ಪಿಡಿಗಳುಂ 
ಪಿಡಿಯಿಸಿ 


ಸಿಬಿಗೆಗಳುಮನೇಜ್‌ ಸೀಗುರಿಗಳುಮಂ ಕೊಡೆಗಳ: ಸು- 
ವಿದ್ಯಾಧರಿಯರ್ಕಳ್‌ ಬರ್ಪಂತೆ ಬಂದು (ವಡ್ಡಾರಾ. ೮೦-೧೨). 
(ವೇಸರ ೬ ಕೇಳ] 
; ವೇಸವಾರ (ನಾ). (ಧನಿಯಾ, ಮೆಣಸು, ಶುಂಠಿ ಮುಂತಾದ ಮಸಾಲೆಪದಾರ್ಥ 
ಗಳಿಂದ ತಯಾರಿಸುವ) ಒಂದು ಬಗೆಯ ವ್ಯಂಜನನವಾರ್ಥ. -- 
ಮೇಲೋಗರ : ""ವೇಸ(ಪಾಜಾಂ ಶವಾರು, ಇಪಸ್ಕರಂ--ಈ ೨ ಊಟದ ಪರಿಕಾರಂ'' 


(ಹಲಾಯು. ೫೩- ೧೬೬); ವೇಸವಾರ (ಇಂಗು, . ವೊೊದಲಾದವುಗಳಿಂದ 


ಶುಂಠಿ... 


ಸಂಸ್ಕೃತವಾದ ಜಜ್ಜಿದ ಮಾಂಸ)ವು ಜಡ (ಅಸ್ಟಾಂಗ. (೨೬-೩೯ ಟೀಕೆ). [ಸಲ] 
10 | ವೇಸಿ "ವೇಶಿ' ನೋ. 
ಜಿ (ನಾ). ೧. ಗರ್ಭಧಾರಣೆ ಮಾಡಿದ ಹಸು ; ಗಬ್ಬದ ಹಸು : 


""ವೇಹತ್‌, ವೃಷಭೋಪಗತಾ -- ಈ ೨ ಕಟ್ಟಿದಾವು'' (ಹಲುಯ:. ೪೫-೧೧೪). ೨. ಸತ್ತ 
ಕರುವನ್ನು ಹಾಕಿದ ಹಸು :""ವೇಹತ್‌ - ಗರ್ಭೋವಘಾತಿನೀ -- ೨ಸತ್ತಕರುವನ್ನು 
ಈತ ಆಕಳು'' (ಸಿದ್ಧಾಂತಿ. ೨೯೫). ೩. ಗೊಡ್ಡುಹಸು ; ಬಂಜೆಹಸು : “ತೆನೆ ಮಗು 
ಟ್ವುದು ವೇಹತ್ತೆಳತೆನೆೆ ತಾಂ ಪ್ರಷ್ಠೌಹಿ ಬಂಜೆ ವಶೆಯೆನೆ ಪಡೆಗುಂ'' (ವಸ್ತುಕೋ. ೯೦-೮). 
(ಸಂ. ವೇಹತ್‌] 

ವೇಹಿ (ನಾ). ಬೆದೆಗೆ ಬಂದ ಆಕಳು : ""ವೇ (ಪಾಠಾ. ನೇ)ಹಿಯೆನೆ ಸಂಭೋಗದಾವು'' 

[ಆ ಸಂ. ವೇಹತ್‌] 

ವೇಳ (ನಾ). ಒಂದು ಪಂಗಡ ಮತ್ತು ಆ ಪಂಗಡಕ್ಕೆ ಸೇರಿದ ವ್ಯಕ್ತಿ : ತೆಂಕಣ 
ಐಯಾವಳೆಯಾದ ಆಲೂರ ವೇಳರು ಕೋವರು ಕುಣಿಂದರು ನಲ್ಲೊಡೆಯರು 

- - ಬಸದಿಯ ಜೀರ್ನ್ಕೋದ್ವರಣವಂ ಮಾಡಿಸಿ (ಎಕ. ! (ಇ), ಚಾಮರಾ ೧೯೫-೯ ; 1278). 

“ವೇಳಕಾಅ' ಪರಾ. (ದೇ. ॥ ತಮಿ. ವೇಳನ್‌, ವೇಳಾನ್‌] 

ವೇಳಕಾಣಿ, ವೇಳೆಕಾಅ (ನಾ). ಎ ವೇಳ : ಗಾತ್ರಿಗರುಂ ವೇಳಕಾಜರುಂ . 
ಗಾವುಂಡಸ್ವಾಮಿಗಳುಮಯ್ಕಾವೊಳೆಪುರಪರಮೇಶ್ವರರುಮಪ್ಪ ಶ್ರೀಮದಯ್ನೂರ್ವ್ವರ 


(ಮಂಗರಾ. ೫೪-೩). 


ವಿಖ್ಯಾತಿಯೆನ್ನಂದಡೆ (ಸೌಇಇ. 1%, ೧೧೮-5೫೫ ; 3057). ವೇಳೆಕಾಅ : ಇವರಲ್ಲಿ 
ಮುಮ್ಮುರಿದಂಡ . . . ವೇಳೆಕಾಅ ಮುಂತಾದ ಪಂಗಡಗಳಿದ್ದುವು . . . ವೇಳೆಕಾಜ 


ಎಂಬುದು ಸಮುದ್ರವ್ಕಾಪಾರದೊಡನೆ ಸಂಬಂಧವಿರಿಸಿಕೊಂಡವನನ್ನು ಸೂಚಿಸುವುದೆ? 
(ವೇಲಾ ಎ ಸಮುದ್ರದ ಅಂಚು) (ಕಶಾಳ. ೩೮೦). [ವೇಳ + - ಕಾಜ) 

ವೇಳಾಚರ (ನಾ). ಸಮಯವನ್ನು ತಿಳಿಸುವ ದೂತ : ಸಮಾರಂ ಸುಳಿದುದು 
ಬೆಳಗಪ್ಪುದನೊಲ್ಲಿಳೆಯರಸಂಗೈದಿ ಪೇಳ್ವ ವೇಳಾಚರನಂತೆ (ರಾಜಶೇ. ೧೧-೧೯೨). 

(ಸಂ. ವೇಲಾಚರ] 

ವೇಳಾಪಟ್ಟಿ (ನಾ). (ತರಗತಿ, ವಾಹನನಿಲ್ದಾಣ ಇತ್ಯಾದಿ ಸ್ಥಳಗಳಲ್ಲಿ) 
ಕೆಲಸದ ನಿರ್ದಿಷ್ಟಸಮಯವನ್ನು ಸೂಚಿಸುವ ಪಟ್ಟಿ, -- ಯಾದಿ :ತರಗತಿಯಲ್ಲಿ 
ವೇಳಾಪಟ್ಟಿಯಿಲ್ಲ (ಕಾವೇರಿ. ೧೧೩). ((ಸಂ. ವೇಲಾ) *- ಪಟ್ಟಿ) 

ವೇಳಾಪತ್ರಿಕೆ (ನಾ). ಎ ವೇಳಾಪಟ್ಟಿ : ಶಾಲೆಗಳಲ್ಲಿ ವೇಳಾಪತ್ರಿಕೆಯನ್ನು ಎಚ್ಚರಿಕೆಯಿಂದ 
ಏರ್ಪಡಿಸಬೇಕು (ಶಿಕ್ತದ. ೯೮6); ವಸಂತ ಹತ್ತಿರದ ಗೋಡೆಯ ಮೇಲೆ ಅಂಟಿಸಿದ 
ವೇಳಾಪತ್ರಿಕೆಯನ್ನು ನೋಡಿಕೊಂಡು ಬಂದ (ಕಮನೆ. ೧). (ಸಂ. ವೇಲಾಪತ್ರಿಕಾ) 

ವೇಳಾಯಿತ (ನಾ). ಸಂಕಟದ ಸಮಯಕ್ಕೆ ಒದಗುವವನು : ನಿಮಗಿನ್ನರಸ ವೇಳಾ 
ಯಿತರು ವೆಗ್ಗಳ ದೈತ್ಮಭಟರೆಲ್ಲ (ಕುವ್ಮಾಅ. ೨೧-೬೭). 

[ <4— ಮರಾ. ವೇಳಾಯಿತ, ವೇಳಾಈತ] 

ವೇಳಾವನ "ವೇಲಾವನ' ನೋ. 

ವೇಳಾವಳಿ (ನಾ). [ಸಂಗೀತ] ಒಂದು ರಾಗದ ಹೆಸರು : ವೇ(ಪಾಕಾಂ.ಪಾ]ಳಾ 
ವಳಿಯನೊಲವಿಂ ಪ್ರೌಢೆ ಪಾಡುತ್ತಮಿರ್ದಳ್‌ (ಲೀಲಾವ. ೨-೩೦); ಕೌಶಿಕೆ ವೇಳಾವಳಿ 
ಶುದ್ಧಾವಳಿ . . . ಸೆಯಸೋಧರೆಯೆಂಬ ಮೂವತ್ತುನಾಲ್ಕು 
ರಾಗಂಗಳು (ಎವೇಕ. ೧೮೮). (ಸಂ. ವೇಲಾವಲೀ। 

ವೇಳಾವುಳ (ಗು). ಸಮುದ್ರದ ದಂಡೆಯಲ್ಲಿರುವ ; ಸಮುದ್ರತೀರದ: 


ಬಾಷಾಂಗದಿಂದಾದ 


ವೇಳಾಳು 


ಭಗವತೀವರಪ್ಪಸಾದಂ ದ್ವಾತ್ರಿಂಸ ವೇಳಾವುಳ ಅಷ್ಟಾದಸಪಟ್ಟಣಂ ಚೌಸಬ್ಬಿಯೋಗಪೀಠಂ 
ಅಟುವತ್ತನಾಲ್ಕು ಘಟಿಕಸ್ಲಾನಂ (ಕಇ. ॥೪. ೫೫-೭ : 10007). [4 ಮರಾ. ವೇಲಾಉಳ] 

ವೇಳಾಳು "ವೇಳೆಯಾಳು' ನೋ. 

ವೇಳುವಾಯ್‌ (ನಾ). ಒಂದು ಊರಿನ ಹೆಸರು : ಸಾಜ್‌ದೆ ಮಹಾಜನಕ್ಕೆ ಎರಡು 
ಸಾಲೆ... ವೇಳುವಾಯಾ ಮಹಾಜನಕ್ಕೆ ಎರಡು ಸಾಲೆ ಆಚನ್ಹೃತಾರಕಂ ನತ್ತಿಳದಾ | 5 
ಮಹಾಜನಕ್ಕೆ ಸಾಲೆ (ಎಕ. ೪1. ಶಿಕಾರಿ. ೪೫-೧೭ : ಸು. 890). [7] 

ವೇಳೆ (ನಾ). ೧. ಒಡೆಯನು ಮರಣಹೊಂದಿದರೆ ಅವನ ಆಶ್ರಿತ ಅಥವಾ 
ಸೇವಕನು ತಾನೂ ಸಾಯುವುದಾಗಿ ಮಾಡುವ ಪ್ರತಿಜ್ಞೆ ; ವೇಳೆವಾಳಿತನ : 
ವೇಳೆಗೊಂಡಾತಂ ಸಾವಿಗಂಜುವೊಡಂ ತಪಂಗೊಂಡಾತನನುಷ್ಠಾನಕ್ಕಂಜುವೊಡಂ 
ಅದೆಲ್ಲಿಯ ವೇಳೆ ಅದೆಲ್ಲಿಯ ತಪಂ (ಜೀವಸಂ. ೧೬೦-೨೧); ತೊಲ*್ಶದಾಳ್ವನೊಡನೆ ಸಾಯದೆ |10 
ಪೆಜಗುಲಟ್‌ದಂ ತೊಅ'ದು ಸತ್ತವನ ವೇಳೆ ದಲಾವಜ್‌ಪೆವದನೆಂಬ ಗಂಡರ್‌ 
ತೊಜ'ದರ್‌ ಕಲಿಕುವರಲಕ್ಷ್ಮನೊಡನತಿಸುಭಟರ್‌ (ಎಕ. ೪. ಬೇಲೂರು. ೧೨-೯೬ ; 12207). 
೨. ಒಡೆಯನು ಸತ್ತರೆ ತಾನೂ ಸಾಯುವೆನೆಂದು ಪ್ರತಿಜ್ಞೆ ಮಾಡಿರುವ ವ್ಯಕ್ತಿ : 
ಜಂಗಮದ ವೇಳೆ(ಪಾಕಾಂ. ಆಳು] ಜಂಗಮದ ಕಿಂಕರನೆಂಬ ಜಂಗಮಪ್ರಾಣ ಜಂಗಮದ | 
ಸಂಪದನೆಂಬ ಬಿರುದೆತ್ತಿ ಕಹಳೆಗಳು ದೆಸೆದೆಸೆಗೆ ಕರೆವುತಿರೆ (ಬಸರ. ೧೧ ೧೩೯); ಬಂದೆಲ್ಲರಲ್ಲಿ [15] 
ಇಲ್ಲಿಭಕ್ರರ್ಗೆ ಸುತರಾಗೆ ಇಂದುಶೇಖರನ ಭಕ್ತರ್ಗೆ ವೇಳೆಗಳಾಗೆ (ಇಜ್‌ರ.ದೇ. ೧೧೦-೮). 

' ಎಂಬುದರ ಸಂಕ್ಷಿಪ್ತರೂಪ. | 


p ಇದು "ವೇಳೆವಾ | 
(ದೇ. ॥ ತಮಿ. ವೇಲೈ ನ ಕೆಲಸ ; ತೆಲು. ವೇಲ ಎ ದಾಸ್ಕ। 
ವೇಳೆ "ವೇಲೆ' ನೋ. 
ವೇಳೆಕಳೆ "ವೇಳೆಗಳೆ' ನೋ. 20 


ವೇಳೆಕಾಜಿ "ವೇಳಕಾಲ' ನೋ. 

ವೇಳೆಗಳೆ, ವೇಳೆಕಳೆ (ಕ್ರಿ). (ವ್ಯರ್ಥವಾಗಿ) ಸಮಯವನ್ನು ಕಳೆ; ಕಾಲಹರಣ 
ಮಾಡು : ನೀನು ಕುಡಿದು ಕೊಡು, ವೇಳೆಗಳೆಯಬೇಡ (ಜಯಂತ. ೨೩೫). ವೇಳೆಕಳೆ ; 
ಕಂಡವರ "ತಿನ್ನುಹತ್ತಿ ಹತ್ತುಗಳಿಗೆ ಮೋಜಿನಲ್ಲಿ ವೇಳೆಕಳೆಯುವುದೇ ನನ್ನ ಧ್ಯೇಯವಾಗಿಲ್ಲ 
(ಕಮನ. ೬ ವೇಳ್ಲೆ (ಐ ವೇಲೆ) 1 ಕಳೆ) 125 

ಪೇಳೆಗಾಣ್‌ (ಕ್ರಿ). ಸಮುದ್ರದ ತೀರವನ್ನು ಸೇರು, - ಆಶ್ರಯಿಸು : ಅಹಿತರೋಡಿ | | 
ಸಮುದ್ರದ ವೇಳೆಗಂಡು ತಾವನುಮಿಸಿ ವೇಳೆಗೊಣ್ಣು ಸುಖಮಿರ್ಪರಿಂದೇನದಟಿಂಗೆ 
ನೋಂತನೊ (ಎಕ. ೪1, ಶಿಕಾರಿ. ೧೯೭-೪೬ ; 11827). [ವೇಳೆ (ಎ ವೇಲೆ) + ಕಾಣ್‌] 

ವೇಳೆಗಾಯ್‌ (ಕ್ರಿ). ಸಮಯವನ್ನು ಕಾಯು, - ನಿರೀಕ್ಷಿಸು : ನಿನಗೆಂದುಂ 
ತಲೆವಾಗದ ನಿನಗಳ್ಳದ ನಿನ್ನ ವೇಳೆಗಾಯದ ಪಿರಿದುಂ ನಿನಗೆ ಬೆಸಕೆಯ್ದು ಬಾಟದ |30 
ನಿನಗೋಡದ ಪಗೆವರೆಂಬರಿಲ್ಲಿಂದುವರಂ (ಕಬ್ಬಕಾ. ೧೪೪). 

(ವೇಳೆ (ವ ವೇಲೆ) 1 ಕಾಯ್‌) 

ವೇಳೆಗೊಡು (ಕ್ರಿ). (2) : ಉಪಾಯದಿಂದ ದಳವಾಯ್ತನದ ಉಪಧಾಶುದ್ದತೆಯನ್ನು | 
ಹಳೆಯಪಯ್ಯದವರ ಮಹಾಸಭೆಯು ಒರೆಗಲ್ಲೆ ವೇಳೆಗೊಟ್ಟಿರಬಾರದೆಂದೇನ: | 
(ಮೇತ್ರಶೆ. ಆ೭-೨). (ವೇಳ, + ಕೊಡು) 

ವೇಳೆಗೊಳ್ಕ್‌, ವೇಳೆಗೊಳ್ಳು (ಕ್ರಿ). (ಸೇವಕ ಅಥವಾ ಆಶ್ರಿತನು) ಒಡೆಯನು 
ಮಡಿದರೆ ತಾನೂ ಮಡಿಯುವುದಾಗಿ ಪ್ರತಿಜ್ಞೆಯನ್ನು ಕೈಗೊಳ್ಳು ;| | 
ವೇಳೆವಾಳಿಯಾಗು : ನಾಗತ್ತರನ ಮಗಳ್‌ ತೊಣ್ಣಬ್ಬೆಯು ಕತ್ತವ್ಮ ವೇಳೆಗೊಣ್ಣು | | 
ಸತ್ತ೦ : ಎಕ. 1%, ಬೆಂಗಳೂ. ೮೮-೫ ; ಸು. 900) ; ಮಲ್ಲಿಗೆಗಳ್‌ ವಸಂತದೊಳ್‌ ಬಿರಿದೊಡೆ | 
ನಲ್ಲರಂ ನೆನೆಬು ನಲ್ಲರ ಮೆಲ್ಲೆರ್ದೆಗಳ್‌ ನಿರಂತರಂ ಬಿರಿವುವದೆಂತೊ ಮಲ್ಲಿಗೆಗೆ ನಲ್ಲರ |e 
ಮೆಲ್ಲೆರ್ದೆ ವೇಳೆ(ವಾಕಾ. ಮೇಳ ]ಗೊಂಡ:ದೋ (ಅದಿಷು. 
(ಪಂಪಭಾ. ೫-೩೩ ನೋ) ; ಅನುಜರ್‌ ನಾಲ್ವರುಮಂ ಧರ್ಮನಂದನಂ ವೇಳೆಗೊಂಡು | 
ಕಾಮ (ಪಂಪಭಾ. ೧೩-೧೫); “ಸಮಯ ಪ್ರತಿಜ್ಞೆಯನ್ನು ಮಾಡಿ'' (ಪಂಪದೀ. ೫೧೫) ; | | 
ಮಲಪರ್ಸ್ಸದ್ಬೀತಿಯಿಂ ಕಣ್ಮವಯದೊಳು ಸ ಣ್ಡರ್ತ್ತಿಯಿಂ ವೇಳೆಗೊಣ್ತರ್‌ 

ವೇಳೆಗೊಂಡಾತಂ ಸಾವಿಗಂಜುವೊಡಂ 
ಅದೆಲ್ಲಿಯ ವೇಳೆ ಅದೆಲ್ಲಿಯ ತಪಂ 


RN | 
೧೧-೧೦೬) ;! | 


(ಸೌಇಇಣ. XX. ೪೯-೨೪ ; 1076 7) ; 4s 


ತಪಂಗೊಂಡಾತನನುಷ್ಠಾನಕ್ಕಂಜುವೊಡಂ 


೮೦೨೫ 


| ವೇಳೆಯಾಳು, ವೇಳಾಳು (ನಾ). ಎ ವೇಳ ೨ 


ವೇಳೆವಾಜಿ 


(ಜೀವಸಂ. ೧೬೦-೨೦೬). ವೇಳೆಗೊಳ್ಳು : ಜಲಕ್ಕನೀಗಳರಿದೆಂ ಕವಿಯೆಲ್ಲಿಯೊ ಪಾಡುತಿರ್ಪ 
ಪಾಡಿನ ಪದೆಪಿಂತಿದೈ; ಕವಿಗೆ ಧನ್ಯನೆ ನಾನುಮೆ ವೇಳೆಗೊಳ್ಳ್‌ನೇ (ಸಂಸಪ. ೨೦-೬). 
(ವೇಳೆ, 4 ಕೊಳ್‌] 


ವೇಳೆಗೊಳ್ಳ್‌ (ಕ್ರಿ). ಸಮುದ್ರತೀರದಲ್ಲಿ ಆಶ್ರಯವನ್ನು ಹೊಂದು ; 


ಸಮುದ್ರತೀರವನ್ನು ಸೇರು : ತುಳುವನಳವುಗೆಟ್ಟೋಡಿದಂ . . . ಜಳಧಿನಿಕಟಮಂ 
ಚೋಳಿಕಂ ವೇಳೆಗೊಂಡಂ (ಎಕ. ೪, ಅರಸೀ. ೬೨-೩೦; 1177). 
(ವೇಳ್ಮೆ (ಐ ವೇಲೆ) *- ಕೊಳ್‌] 


ವೇಳೆಗೊಳ್ಳು "ವೇಳೆಗೊಳ್‌' ನೋ. 
ವೇಳೆತನ (ನಾ). ಆಳುತನ ; ಸೇವಾವೃತ್ತಿ : ತಾಂ ಕೊಲಲಾಅದೆಯುಂ ಮುಳಿಸಿಂ 


ಕೌರವಬಲಮನಂದು ವೇ([ಪಾಠಾಂ. ವೆ]ಳೆತನಂಗೊಂಡುಂ ಕೌಂತೇಯರಿನಾ ಬಲಮಂ 
ಕೊಲಿಸಿದನಾಪ್ತನಪ್ಪನೆನಲಾಗಟೌವಂ (ಸಮಪ. ೮-೧೪೨); ಆ ವಸತಿಯ ಸಿರಿಯಂ 
ಜಿನದೇವಂಗಾಳಾಗಿ ವೇಳೆತನಮಂ ತೋಜಲ್‌ ಕಾವನೆ ಯತುತತಿಸಹಿತಂ ಕಾವಂ ಕೆಯ್ಕಿಂದ 
ಮಿಲೌಪನಂಬಂ ಬಿಲ್ಲಂ (ಲೀಲಾವ. ೮-೭೯) ; ರಮಣಿಯ ಮುಖಕ್ಕೆ ವೇಳೆತನಮನಾಂತ 
ಸರೋಜದಂತೆ ತತ್ತಾಂಬೂಳಕ್ಕಮರವಧುವಾಂಪ ಕಾಂಚನಕಮಳಾಕೃತಿಯೆನಿಪ ಡವಕೆ 
(ವೇಳೆ + - ತವ] 

; ಅನ್ಕದೈವದ ಮನೆಗದೇತಕೆ 
ಬಾರರವರೆಂದೆನಲಿಹುದೆ ಪತಿ ಜೋಳವಾಳಿಗೆ ವೇಳಿಯಾಳಿಗಿದು[ವಾಠಾಂ. ಮೇಳವಾಗಿರ್ದು, 
ವೇಳೆಯೊಳಿನಿತು, ವೇಳವಾಗಿನಿತು] ಕನಲಲಹುದೇ (ಬಹಪು ೫೬-೩೫). ವೇಳಾಳು : ಉಳಿದ 
ಕ್ಲಾಪಾಳರೆಲ್ಲಾಗಳುಂ ವೇಳಾಳಾಗಿಹರೆಂದಡೇಂ ಪೊಗಳ್ಳೆನಾ ಭೂಪ ಪ್ರತಾಪೋಗ್ರಮಂ 
ವೇಳೆ, 4" ಆಳ್ಕು (ಆ ಆಳ್ಕ್‌)) 


ಪಡೆದುದು ಚೆಲ್ವಂ (ಚಂದ್ರಪು. ೧೧-೧೨೮). 


(ಎಕೆ. ೫೬ ದಾವಣ. ೫೯-೨೮ ; 1280). 


ವೇಳೆವಡಿಚ, ಬೆಳವಡಿಚ, ಬೆಳಾವಡಿಚ (ನಾ). ಇ ವೇಳೆ, ೨ : ಮುನ್ನೆಗಟ್ಟ ವೇಳೆ 


ವಡಿಚರುಂ . . . ನಿನ್ನನ್ನರೆ ನಿನಗೆ ನೀನೆ ದೊರೆಯ್ಕೆ (ಇಆ. ಲೀ, ೭೦-೧೧ :ಸು. 9ನೆಯ ಶತ); 
ಉರಿವ ಕೊ(ಕೆ)ಂಡಕ್ಕೆ ವಂದ ವೇಳೆವಡಿಚಂಗಂ (ಪಾಠಾ. ವೇಳವಡಿ, ವೇಳಿವಡಿವಂ, 
ವೇಳಿವಡಚಿಗಂ, ವೇಳಿವಡಚಂ] ಮನುಷ್ಯಭವಕ್ಕೆ ಬಂದ ಜೀವಕ್ಕಂ ಗತಿಯಂ ಬಗೆಯಲಲ್ಲದೆ 
ಪೆಜತು ಮೋಹದೊಳ್‌ ನೆಗಟಲೆಡೆಯಿಲ್ಲಂ (ಜೀವಸಂ. ೧೦ -೨೦); ವೇಳೆವಡಿಚ ಎನ್ನುವು 
ದರಲ್ಲಿನ "ಡ' ಕಾರವು ತೆಲುಗಿನ "ಪಾಡಿ'ಯಿಂದ ಬಂದಿರಬೇಕು (ಕಶಾಅ. ೩೧೨). 
ಬೆಳವಡಿಚ : ಆತನ ಬೆಳವಡಿಚ ಅಲ್ಲಿಗಂ ಕೀಟ್ಲುಣ್ನೆಯಾಗಿ (ಎಕ. ೫೬ ದಾವಣ. 
೧೧೯-೬ ;930). ಬೆಳಾವಡಿಚೆ : ರಟ್ಟಿಯ (ಣ್ನ) 20೦: [ಸಂ] ಬೆಳಾ (ವ)ಡಿಚ ಮೇಟ್‌”್‌ಮಡುವಿ 
20 ಟ್ಹಿ (ಸೌಇಇ. 1-4, ೧೧-೧೫;865). P "“ವೇಳೆವಾಲಟ್‌ ಆ ವೇಳೆವಾಡಿ, ವೇಳೆವಡಿ 
ಎಂಬುದಕ್ಕೆ ಸಮಯಪಾಲನಮಾಡುವ ಕ್ರಮ ಅಥವಾ ಧರ್ಮ ಎಂದು 
ಅರ್ಥವಾಗುತ್ತದೆ. ಅದರಲ್ಲಿ ವ್ಯವಹರಿಸುವವನು "ವೇಳೆವಡಿಚ' 
ನೆಂದಾಗುತ್ತದೆ. ಆದ್ದರಿಂದ ಇಲ್ಲಿನ - ಇಚ ಪ್ರತ್ಯಯವನ್ನು ಅಥವಾ 
-ಚ ಪ್ರತ್ಕ್ಮಯವನ್ನು -ಇಇಗ ದ ಅರ್ಥದಲ್ಲಿ ಬಳಸಿರುವುದೆಂದು 
ಹೇಳಬಹುದು'' (ಪೀಂಕೆಗಳು, ಲೇಖನಗಳು. ೮೦೨). (ವೇಳೆವಡ್ಮಿ 3- - ಇಚ) 


35; ವೇಳೆವಡಿಯ (ನಾ). ನ ವೇಳೆ, ೨ : ಸ್ವಸ್ತಿ ರಕ್ಕಸನೊಟಮ್ಚಂ ಪಲ್ಲವಾಭರಣಂ 


ಶ್ರೀಮತ್‌ ಪಾಳಿಗಜ್ಜ್‌ ಪೂಣ್ಣು ನೆಅ"ಪಿ ಸತ್ತಂ ವೇಳೆವಡಿಯ ಅರಸಿಗನ ಮಯ್ದುನ 
(ಮೈಅರಿ ೧೯೩೯, ೪೮-೩ ; 11ನೆಯ ಶತ). [ವೇಳೆವಡ್ಮಿ + - ಅ) 


ವೇಳೆವಾಳಿ "ವೇಳೆವಾಟ್‌' ನೋ. 
ವೇಳೆವಾಖಿ, ವೇಳೆವಾಳಿ (ನಾ). ೧. ಒಡೆಯನು ಮರಣಹೊಂದಿದಾಗ ತಾನೂ 


ಸಾಯುವೆನೆಂದು ಅವನ ಆಶ್ರಿತನು ಅಥವಾ ಸೇವಕನು ಕೈಗೊಳ್ಳುವ 
ಪ್ರತಿಜ್ಞೆ, - ಸ್ವೀಕರಿಸುವ ನಿಯಮ : ಪಾರ್ದು ನೆರವಂ ಸಂಗ್ರಾಮದೊಳ್‌ 
ಜೋಳವಾಖಿಗೆ ಕೆಯ್ಯಾಂಪಳೆ ವೇಳೆ[ಪಾಠಾಂ. ವೇರೆ]ಪಾಳಿ ್ಕವಾಲ್‌3ವೆನಸುಂ ಮುಯ್ಕಾಂಪ 
ಸಾಮಂತರಂ ನಗುವಂತಿರ್ದುದು ಸಿಂಹಚೂಡನ ಶಿರೋಬ್ಬಂ (ಅನಂಪು. ೧೧-೩೬). ವೇಳೆವಾಳಿ: 
೧. ರಾಹುತಗೌಡ ವೇಳೆವಾಳಿಯಿಂ ತಲೆಗೊಟ್ಟಲ್ಲಿ (ಮೈಲರಿ. ೧೯೩೨, ೩೧-೮ ; 1124) ; 
ಜೋಳವಾಳಿಯಾನಲ್ಲ ವೇಳೆವಾಳಿಯವ ನಾನಯ್ಯ (ಬಸವ. ೬೯೮) ; ವೇಳೆವಾಳಿಪದ್ದ ತಿಯು 
ಕರ್ಣಾಟಕದಲ್ಲಲ್ಲದೆ ತಮಿಳುನಾಡಲ್ಲಿಯೂ . . . ಪ್ರಚಾರದಲ್ಲಿದ್ದಿತು (ಕಶಾಅ. ೩೧೦). 


ವೇಖಪಾವಡೆ 


೨. ಒಡೆಯನು ಸತ್ತರೆ ತಾನೂ ಸಾಯುವೆನೆಂದು ಪ್ರತಿಜ್ಞೆಮಾಡಿರುವ ವ್ಯಕ್ತಿ: 
ಸಾಮಾನ್ಯವಾಗಿ ವೇಳೆವಾಳಿಗಳು ಕಿಚ್ಚನ್ನು ಪ್ರವೇಶಿಸಿಯೋ, ಕತ್ತಿಯಿಂದ ಇರಿದುಕೊಂಡೋ 
ಮಡಿದ ವಿಷಯವನ್ನು ಮೇಲೆ ನೋಡಿದೆವು (ಕಶಾಅ. ೩೦೯). "ಜೋಳವಾಟ್‌' ಹೋ. 
(ವೇಳೆ, + ಪಾಟ್ಮಿ./ ತೆಲು. ವೇಳವಾಳಿ) 

ವೇಜುಪಾವಡೆ (ನಾ). ಹೊಸಬಟ್ಟೆ ; ನೂತನವಸ್ತ್ರ : ಹೊಳೆವ ಮುತ್ತಿನ ಸತ್ತಿಗೆ 
ಸಾಲುಗೊಂಡಿಹ ತಳತಳಿಪಾಲವಟ್ಟಿಗಳ ನೆಳಲೊಳು ವೇಜುಪಾವಡೆಯ ಸಂಭ್ರಮ 
ದಿಂದಲಿಳೆಯಾಣ್ಮ ನಗುತ್ಮೆತಂದ (ಕಂನಎ. ೧೨-೨೯). 

[ವೇಜ್ಕು (1೧ ೨- ತಮಿ. ವೇಜು ಇ ಹೊಸದು) 4 ಪಾವಡೆ (ಆಂ ಪಾವುಡ,)] 

ವೈಕಂಕತ (ನಾ). ೧. ಒಂದು ಬಗೆಯ ಸಸ್ಕ ; ಹುಳಿಬೇಲ. ೨. ಹುಳಿಬೇಲದ 
ಮರದಿಂದ ಮಾಡಿದ ಯಾಗದ ಪಾತ್ರೆ : ಶತಜುಹುಗಳಿಂ ವೈಕಂಕತದ 
ಷಪ್ಪಿಸ್ರುಕ್ಸುವನಿವಹದಿಂದೆ . .. ಮಖಶಾಲೆ ಕಣ್ಣೆಸೆದುದು (ಚೈಮಿಭಾ. ೩೩-೩೮). [ಸಂ.] 

ವೈಕಕ್ಸ (ನಾ). ೧. (ಯಜ್ಗೋಪವೀತದಂತೆ) ಅಡ್ಡಲಾಗಿ ಧರಿಸುವ (ಹೂವಿನ) 
ಹಾರ : ಆ ಕುರುತಿಲಕನ ಮೆಯ್ಕೊಳನೇಕಪಯಃಕಣಗಣಂ ಪೊದಲ್ದುವು ಮುಕ್ತಿಶ್ರೀ 
ಕಾಂತೆಯಿತ್ತ ಮುತ್ತಿನ ವೈಕಕ್ಷದ ತೆಲದಿನಭಿಷವೋತ್ಸವವಿಧಿಯೊಳ್‌ (ಶಾಂತಿಪು. ೧೦-೪೭). 
೨. ಹೊದೆಯುವ ವಸ್ತ್ರ ; ಉತ್ತರೀಯ ; ಮೇಲುಹೊದಿಕೆ : "ವೈಕಕ್ನಂ 
[ಪಾಠಾಂ. ಕಕ್ಸ್ಕಂ], ಉತ್ತರಾಸಂಗ;, ಬೃಹತಿಕಾ - (ಈ ೩) ಉತ್ತರಾಸಂಗಂ'' 
(ಹಲಾಯು. ೬೮-೨೫೬). ([೫ಸ೦.] 

ವೈಕಕ್ಸಕ (ನಾ). ಎ ವೈಕಕ್ಷ ೧ : ""ಜನ್ನವಿರದಂತಿಕ್ಕಿದ ಹೂವಿನ ಮಾಲೆ 
ವೈಕಕ್ಷಕಮೆಂಬುದು'' (ಹಲಾಯು. ೯೧-೩೯). ಸಂ.) 

ವೈಕಟಿಕ (ನಾ). ರತ್ನಪಡಿವ್ಕಾಪಾರಿ : ""ವೈಕಟಿಕಂ ಮಣಿಕಾರಂ'' (ವಸ್ತುಕೋ. ೬೫-೭೯). 

[ಸೆಂ.] 

ವೈಕರ್ತನ (ಗು). ೧. ಸೂರ್ಯನಿಗೆ ಸಂಬಂಧಿಸಿದ. (ನಾ). ೨. ಸೂರ್ಯನ 
ಮಗ ; ಕರ್ಣ : ಕೂರಿ(ಸೆ] ಗುರುಶುಶ್ರೂಷೆಯೊಳಾ ರಾಮನನುಗ್ರಪರಶುಪಾಟಿತರಿಪು 
ವಂಶಾರಾಮನನಿಷುವಿದ್ಕಾಪಾರಗನೆನಿಸಿದುದು ಬಲ್ಮೆ ವೈಕರ್ತನನಾ (ಪಂಪಭಾ. ೧-೧೦೪); 
೫ ""ತನ್ನ ಕರ್ಣಕುಂಡಲಗಳನ್ನೂ ಕವಚವನ್ನೂ ಕತ್ತರಿಸಿ ಕೊಟ್ಟದ್ದರಿಂದ 
ಕರ್ಣನಿಗೆ ವೈಕರ್ತನ ಎಂಬ ಹೆಸರು'' (ಪಂಪದೀ. ೩೮). [ಸಂ.] 

ವೈಕಲ್ಪಿಕ (ಗು). ೧. ಸಂದೇಹಾಸ್ಪದವಾದ ; ನಿಶ್ಚಿತವಲ್ಲದ. ೨. ಐಚ್ಛಕವಾದ : 
ಪದದಾದಿಯು ವರ್ಣಕ್ಕೌತೃದತ್ವದೆಡೆಗೊತ್ತಮುಂ ಪೊದಳ್ಹೋತ್ವಮುಮಪ್ಪುದು 
ವೈಕಲ್ಪಿಕದಿಂ ಶಬ್ದದಾದಿದೀರ್ಫ್ಥಕ್ಕೆ ವಿರಿದುಮಕ್ಕುಂ ಹ್ರಸ್ಟಂ೦ (ಶಮದ. ೨೭೦). [ಸೆಂ.] 

ವೈಕಲ್ಪಿತ (ಗು). ಐ ವೈಕಲ್ಪಿಕ ೨ : ಕೇಶಿರಾಜನು ಕೈ, ಕೌಂಗುಗಳನ್ನು ಕೆಯ್‌, ಕವುಂಗು 
— ಎಂದು ಬರೆಯಬಹುದೆಂದು ಹೇಳಿದ್ದರೂ, ಇವೆರಡರಲ್ಲೂ ಮುಖ ಮತ್ತು 
ವೈಕಲ್ಪಿತಪ್ರಯೋಗಗಳಾವುವು ಎಂಬುದನ್ನು ಗಮನಿಸಬೇಕು (ಭಾಷಾಶಾ. ೧೧೧). [ಸಂ.] 

ವೈಕಲ್ಯ (ನಾ). ೧. ವಿಕಲತೆ ; ನ್ಯೂನತೆ : ಮತಿಯ ಮಗ್ಗಿಸಿದವಗೆ ಮಿಗೆ ವೈಕಲ್ಕ 
ಮೆತ್ತಣದು (ಗಗತಾ. ೧೬-೫೦) ; ಅಂಗವೈಕಲ್ಕವನ್ನು ನೋಡಿ ನಗಬಾರದು (ಮುಂಬಯಿ. 
೪-೩೪). ೨. ಕ್ಷೋಭೆ ; ಕಳವಳ : ಜಾನಕೀಹರಣಂ ಕರ್ಮವಿಪಾಕಮಾರ ಬಗೆಗಂ 
ವೈಕಲ್ಕಮಂ ತಾರದೇ (ಪಂಠಾಮಾ. ೯-೯೮). ೩. ದೋಷ ; ಕಳಂಕ. ೪. ಅಸಾಮರ್ಥ್ಯ; 
ಅಶಕ್ತತೆ. ೫. ಅಂಗಹೀನನಾಗಿರುವಿಕೆ. [ಸಂ. 

ವೈಕಾಂಡ (ನಾ). ಒಂದು ಬಗೆಯ ಬಾಣ : ನನಗೆ ತಗಲಿದ ಈ ಬಾಣವು ಖುರಪ್ಪವೆ, 
ವೈಕಾಂಡವೆ, ನಾರಾಚವೆ . . . ಕರವೀರಪತ್ರವೆ? (ಬುದ್ಧಪ. 60). (?] 

ವೈಕಾರ (ನಾ). ವಿಕಾರ ; ವಿಕೃತಿ : ಏನೇನೋ ವೈಕಾರಗಳು ದಾನವವಾಯುವಿನ 
ಧರ್ಮ (ಗಗತಾ. ೯-೬೮). [ಸಂ.) 

ವೈಕಾರಕ (ನಾ). ೧. ಬದಲಾವಣೆ ಮಾಡುವವನು ; ಮಾರ್ಪಾಟುಗೊಳಿಸು 
ವವನು : 8). ೨. ಕಮ್ಮಾರ ; ಕಬ್ಬಿಣದ ಕೆಲಸಮಾಡುವವನು : ""ವೈಕಾರಕಂ 
[ಪಾಠಾಂ. ದೈತಾರಕಂ] ಕಮ್ಮ ಅಂ'' (ಮಂಗರಾ. ೧೧೧-೧). [ಆ ಸಂ. ವೈಕಾರಿಕ] 

ವೈಕಾರಿಕ (ಗು). ೧. ವಿಕಾರ ಹೊಂದುವ ; ಬದಲಾಗುವ. (ನಾ). 
೨. [ತತ್ತ್ವಶಾ।] ಮೂರುಬಗೆಯ ಅಹಂಕಾರತತ್ತ್ವಗಳಲ್ಲಿ ಒಂದು ; 


೮೦೨೬ 


ವೈಕೃತ 


| ಸಾತ್ವಿಕಭಾವ 


: ಜನಿತ ವೈಕಾರಿಕವೆ ಮನವೆಂದೆನಿಪ ಕರಣವು ತೈಜಸವೆ ಕೇಳನಘ 
ತನ್ಮಾತ್ರೆಗಳು (ಅಮೃತ. ೪-೧೨); ಮಹತ್ತತ್ವದ ದೆಶೆಯಿಂದ ವೈಕಾರಿಕ, ತೈಜಸ, ತಾಮಸ 
ವೆಂಬ ಮೂರುವಿಧವಾದ ಅಹಂಕಾರತತ್ವವು ಹುಟ್ಟಿತು (ಹಸಾರ. ೩-೧ ಟೀಕು). [ಸಂ.] 

ವೈಕುಂಠ (ನಾ). ೧. ವಿಷ್ಣುವಿನ ಒಂದು ಹೆಸರು : ವೈಕುಂಠನ ಕಿವಿಯ 

5 | ಕೊಗ್ಗಿಯಿಂದಂದೊಗೆತಂದಾ ಕೈಟಭನಿವನೆನೆ ನೀರಾಕರದೊಳ್‌ ನೆಗಟ್ಡನತಿಬಳಂ ಪಂಚಜನಂ 
(ಜಗವಿ. ೭-೧೯) ; ವೈಕುಂಠನಿದಿರಿನೊಳಾರು ದೇವತೆಯ್ಕೆ (ಕುವ್ಮಾದ್ರೋ.' ೧-೩೫). 

-೨. ಇಂದ್ರ ; ದೇವೇಂದ್ರ. ೩. ವಿಷ್ಣುಲೋಕ ; ಪರಂಧಾಮ : ಶ್ರೀರಂಗಪಟ್ಟಣದ 
ರಂಗನಾಥಸಾಮಿಯಖಾಿಕೆಯಾಗಿ ಕೈಲಾಸ ವೈಕುಂಠವಲ್‌ಕೆಯಾಗಿ . . . ಶಿಲಾಶಾಸನವನು 
ನೆಟುಕೊಟೆವು (ಎಕ. ೪ (ಣು, ಪಿರಿಯಾ, ೫೯-೧೭ ; 1529) : ಇಷ್ಟುದಿನ ಈ ವೈಕುಂಠ ಎಷ್ಟು 

೦| ದೂರವೊ ಎನ್ನುತಲಿದ್ದೆ (ಕನಕ. ೨೮ ಪಲ್ಲವಿ). ೪. [ಛಂದ] ಲಘುವಿನ ಚಿಹ್ನೆ,-- 
ಸಂಕೇತ: ಮುನ್ನಂ ಭೂಮಿ ದ್ವಂದ್ವಾಕಾಶಂ ಸುರಪುರ ಗಣತತಿಯಿನಿರೆ ಬಟ್‌ಕೈನ್ನುತ್ತುಂ 
ವೈಕುಂಠೇಶಾನರ್ಕರಿಯೊಳೆ ನಿಲೆಯತಿತತಿ (ಪಾಠಾಂ. ಚಕ್ರಧರಂ ಶರ್ವಂ ವಸುವಿ ರಚಿತಮಹ 
ಯತಿ) ಲಲಿತಪದೋತ್ಪನ್ನಂ ವೃತ್ತಂ ಭಿನ್ನಾಬ್ದಾಕ್ಸೀ (ಛಂದೋಂಬು. ೨-೧೮೮). [ಸಂ.] 
ವೈಕುಂಠಪತಿ (ನಾ). ವೈಕುಂಠದ ಒಡೆಯ ; ವಿಷ್ಣು : ಓಡಿ ಬಾರೈ ವೈಕುಂಠಪತಿ ನಿನ್ನ 
ನೋಡುವೆ ಮನದಣಿಯೆ (ಪುರಂದ. ೧-೮೪ ಪಲ್ಲವಿ) ; ವಾಣಿಯರಸನ ಪೆತ್ತ ವೈಕುಂಠಪತಿ 
ನೀನು (ಕನಕ. ೬೩-೨). (ಸಂ.) 
ವೈಕುಂಠಪದ (ನಾ). ಪರಂಧಾಮ; ಮೋಕ್ಷ; ಮುಕ್ತಿ : ಆವಾವ ಪರಿಯಲ್ಲಿ ಸೇವೆಯ 
ಮಾಡಲು ಪಾವನ ವೈಕುಂಠಪದವೀವಳೆ (ಪುರಂದ. ೨-೧೬೧-೫). [ಸಂ.) 
ವೈಕುಂಠಯಾತ್ರೆ (ನಾ). (ಆಲಂ) ಸಾವು ; ಮರಣ : ತಕ್ಕ ಗಿಡದಿಂದ ರುಜೆ ಫಕ್ಕನೆ 
ಅಡಗಿಹುದು ತಕ್ಕಾದ ಗಿಡನ ಕೊಡಲಜೌಯದನ ಮಾತ್ರೆ ವೈಕುಂಠಯಾತ್ರೆ 
| (ಸರ್ವಜ್ಞ. ೨೦೨೫). [ಸಂ. ವೈಕುಂಠಯಾತ್ರಾ) 
ಮೈಕುಂಠಸಮಾರಾಧನೆ (ನಾ). ಸತ್ತವೃಕ್ತಿಯ ಆತ್ಮಶಾಂತಿಗಾಗಿ ಹದಿಮೂರ 
ನೆಯ ದಿನದಂದು ನಡೆಸುವ ಕಾರ್ಯ : ವೈಕುಂಠಸಮಾರಾಧನೆಯನ್ನು ನಡೆಸೋಕ್ಕೆ 
ಸಿದ್ಧರಿದ್ದೇವೆ (ಸಂಸ್ಕಾರ. ೨೨). (ಸಂ. ವೈಕುಂಠಸಮಾರಾಧನಾ] 
25| ವೈಕುಂಠಿ (ನಾ). ವಿಷ್ಣುಭಕ್ತ ; ವೈಷ್ಣವ : ರಂಗನ ಸಮಯದ ಗುರುವರ 
ಶೃಂಗಿಗಳೆಸೆದಿರ್ದರಲ್ಲಿ ಶಿಖಿಯಿಂ ಬೋಳಿಂದಂಗಯಿಸಿ ಅಚ್ಚೆಯ ವಾದಂಗಳನೆಸಗಲ್ಕೆ 
ವೀರವೈಕುಂಠಿಗಳುಂ (ಹಮ್ಮಾರ. ೭-೨೦). (ಸಂ. ವೈಕುಂಠಿನ್‌) 

ವೈಕುಂಠಿಕೆ (ನಾ). ಒಂದು ಬಗೆಯ ಔಷಧೀಸಸ್ಮ : ಔಡಲದ ಎಲೆ... ವೈಕುಂಠಿ 

ಕೆಯ ಸೊಪ್ಪು . . . ಸೋರೆಸೊಪ್ಪು, ಈ ಸೊಪ್ಪುಗಳೆಲ್ಲವನ್ನೂ ಒರಳಲ್ಲಿ ತುಳಿದು 
ಭಾಂಡದಲ್ಲಿ ತುಂಬಿ (ವೈದ್ಮಸಾ. ೬ ೪೨೮). (ಸಂ. ವೈಕುಂಠಿಕಾ) 

ವೈಕುರ್ವಣ (ಗು). ೧. ಬದಲಾಗುವ ; ಮಾರ್ಪಾಡಾಗುವ. ೨. ಸಂತೋಷ 

ಪಡುವ; ಸಡಗರಪಡುವ : ತ್ರಿದಶರ್ನೀಡುವ ಶಾತಕುಂಭಕಳಶವ್ರಾತಂಗಳಂ ಪರ್ವಿ 
ಕೊರ್ವಿದ ವೈಕುರ್ವಣಹಸ್ತದೊಳ್ತಳೆದು (ಮಲ್ಲಪ ೧೨-೧೪೭). (ನಾ). ೩. [ಜೈನ] 
ರೂಪವನ್ನು ಮಾರ್ಪಾಡುಗೊಳಿಸುವ ವಿದೆ ; ರೂಪಪರಾವರ್ತನ ವಿದೆ ; 
ರೂಪಾಂತರಗೊಳಿಸುವ ಮಾಯಾಶಕ್ತಿ : ಆಕಾರಮಲ್ತು ವಜ್ರಪ್ರಾಕಾರಮಿದೆನಿಸಿ 
ಲಕ್ಷಣಂ ಬರೆ ಚಾಪಂ ವೈಕುರ್ವಣವಿಷಮಫಣೀಂದ್ರಾಕೃತಿಯಂ ಬಿಟ್ಟು ಮಟ್ಟಮಿರ್ದ 
ತ್ತಾಗಳ್‌ (ಪಂರಾಮಾ. ೫-೯೮); ವಿಕ್ರಿಯೋಪಕ್ರಮಿತ ವೈಕುರ್ವಣದಿನಗುರ್ಬುವೆತ್ತೈ ರಾವತಂ 
ಮೊಡಲಾದನೇಕ ದೇವವಾಹನಂಗಳ್ಲೆ . . . ಇಂದ್ರನೀಳಮಯವೀಧಿಯಂ 
ನಿರ್ಮಿಸಿದಾಗಳ್‌ (ಚಂದ್ರಪು. ೧೨-೭೦ ವ). [ಆ ಸಂ. ವಿಕುರ್ವಾಣ] 

ಎ] ವೈಕೃತ (ಗು). ೧. ಬದಲಾದ ; ಮಾರ್ಪಾಟು ಹೊಂದಿದ : ಪ್ರಕೃತಿಪ್ರಾಣ 

ವಾಯುವನು ಸೋಹಂಭಾವದಿಂದೆ ವೈಕೃತಪ್ರಾಣನಂ ಮಾಡಿ . .. ಮನೋಮಾರುತಂ 

ಗಳೊಳಗೂಡಿ ಲಯಿಸುವುದೆ ಲಯಯೋಗ ನೋಡಾ (ಅಖಂಡೇ. ೨೧೩-೫೩). ೨.ವಿಕಾರ 
ವಾದ: ಭಾವಿಸಲ್‌ ಬಗೆದವಂ ಮಿಗೆ ಜಾಣನಶೇಷಭಾಷಾ ವಿಶೇಷವಿಷಯಾತಿಶಯಾ 
ಮಳಕೌಶಳಂ ದೇವತಾಗುರು ಗುಣೋದಯವೃದ್ಧ ಜನೋಪ ಸಂಸೇವನಾಪರನ 
ಪಾಕೃತ ವೈಕೃತಚಾಪಳಂ (ಕಎರಾ. ೩-೨೨೦). ೩. ಊನವಾದ ; ಆಂಗಹೀನವಾದ. 
೪. ಅಸಹಜವಾದ. ೫. ಸಾತ್ತಿಕವಾದ. (ನಾ). ೬. ಬದಲಾವಣೆ ; 


ಹ್ಮ್‌ 


15 


20 


30 


ವೈಕೃತಿ ೮೦೨೭ ವೈಚಾರಿಕ 


ಮಾರ್ಪಾಡು. ೩. ಅಂಗಹೀನತೆ ; ಅಂಗವಿಕಾರ. ಆ. ಜುಗುಪ್ಸೆ ; ಹೇವರಿಕೆ. 
೯. (ತತ್ತ ಶಾ] ಅಹಂಕಾರತತ್ತ ದಲ್ಲಿನ ಒಂದು ಪ್ರಭೇದ ; 


| ವೈಖರಿ (ನಾ). ೧. ಮಾತು ; ನುಡಿ. ೨. ಸ್ಪಷ್ಟವಾದ ಮಾತು ; ಬಿಚ್ಚುನುಡಿ : 
| ವೈಖರಿಯ ನಾರದಂ ಪೇಳ್ವ ಗಡ (ಪರಶು. ೭-೨೦). ೩. ಚೆನ್ನಾಗಿ ಮಾತನಾಡುವ 


ರಾಜಸಗುಣ ಪ್ರಧಾನವಾದ ಅಹಂಕಾರ : ಅಹಂಕಾರದಲ್ಲಿ ತೈಜಸ ಮತ್ತು | | ಕಲೆ ; ವಾಕ್ಚಾತುರ್ಯ. ೪. ಶೈಲಿ ; ಧಾಟಿ : ಕಾವ್ಕವಿಮರ್ಶೆಗೆ ಹೊರಡತಕ್ಕವರಿಗೆ 
ವೈಕೃತ ಎಂದು ಮತ್ತೆ ಎರಡು ವಿಧ. ತೈಜಸದಲ್ಲಿ ಸತ್ವಗುಣವು ಪ್ರಧಾನವಾಗಿಯೂ ಮೂದಲು ಸೌಂದರ್ಯಾನುಭವದ ಅಭಿವ್ಯಕ್ತಿಯ ವೈಖರಿ. . . ಅತ್ಯಂತ ಆಗ್ಕೂ 
ವೈಕೃತ ದಲ್ಲಿ ರಾಜಸಗುಣವು ಪ್ರಧಾನವಾಗಿಯೂ ಇರುವುವು (ಭಾತತ್ತ್ಮ. ೬೬೪). ೧೦. | 5|  (ಸೌಂದಸ.ಂ. ಮೊದಲಮುತು) : ಅವನು ವಿಶೇಷ ವೈಖರಿಯಿಂದ ಕಾಗದವನ್ನು ಮುಕ್ತಾಯ 
ಕ್ಪುದ್ರ ಮಂತ್ರಗಳಲ್ಲಿ ಒಂದು :ದ್ರಾವಿಡವೈಕೃತಪ್ರಾಕೃತ ಶವನಾದಿ ಕ್ಷುದ್ರಮಂತ್ರಂಗಳಂ |  ಗೊಳಿಸಿದನು (ಪನರು. ೨೨೫). ೫. ರೀತಿ ; ಪ್ರಕಾರ : ಭಾಸ್ಕರಂ . . . ಬೈತಲೆಯ 
 » - ವಿವೇಕಿಸಿ ತಿಳಿದಿರಲಕ್ಕುಂ (ವಕ. ೮೧). ೧೧. [ಯೋಗ] ಪ್ರಾಣಾಯಾಮದ | | ಮಾಣಿಕ್ಕದ ವೈಖರಿಯ ತೊಡವಿನೊಲು ರುಗರುಗಿಸುತುದಯಿಸಲ್‌ (ವರಶು. ೫-೧) ; 
ಮೂರುಪ್ರಕಾರಗಳಲ್ಲಿ ಒಂದು : ಪ್ರಾಕೃತ ವೈಕೃತಮಾದ ದ್ವಿವಿಧ ರೇಚಕ ಪೂರಕ ಈಗಿನ ಸ್ವಿತಿಯಲ್ಲಿಯೇ ಅದರ ವಿನ್ಮಾಸರಚನೆ, ಅಲಂಕಾರವೈಖರಿ . . . ಇವುಗಳಲ್ಲಿ 
. - - ಉತ್ಕಾಂತಿ ಎಂಬ ಸಪ್ತಪ್ರಾಣಾಯಾಮಲಕ್ಷಣಂಗಳುಂ (ಎವೇಕ. ೧೩೩). [ಸಂ.) ಇದನ್ನು ಮಾರಿಸಬಲ್ಲ ಕಟ್ಟಡವು ಮತ್ತೊಂದಿಲ್ಲ (ಮೈವಾಸ್ತು. ೧೦೫). ೬. ವಿವಿಧತೆ ; 
ವೈಕೃತಿ (ನಾ). ೧. ತಿರಸ್ಕಾರ ; ಅವಮಾನ : ಗುರುವಿನಿಂದ ವೈಕೃತಿಯನು ಪಡೆದು |10, ವೈವಿಧ್ಯ : ಹಲಸು ತಿನಿಸಿನ ವೈಖರಿಯನ್ನು ಪಶ್ಚಿಮಘಟ್ಟಗಳ ಜನಜೀವನದಲ್ಲಿ 
ಸಕಲವನು ಬಿಟ್ಟಾತನು ದಿಗಂಬರನಾಗಿ ವೈರಾಗ್ಯದಲ್ಲಿ ಚರಿಸುವನು (ತಿಮ್ಮಅ. ೧-೫೦). ಇಂದಿಗೂ ನೋಡಬಹುದು (ಹಸುಹೂ. 10). ೭. ಠೀವಿ ; ದರ್ಪ :ಕಲ್ಪದ್ರುಮದ ಗಾತ್ರಮಂ 
೨. ವೈಪರೀತ್ಮ ; ಪ್ರತಿಕೂಲತೆ : ನೂಕುನೂಕಾಡುವ ವಿಪತ್ತಿನ ವೈಕೃತಿಗೆ ತನ್ನ ನೀಳ್ದೀರೈದು ಸೊಂಡಿಲ್ಲಳಿಂ ಸುತ್ತಿ, ಕ್ಷೀರಫೇನಶ್ವೇತಗೀರ್ವಾಣವಾರಣಂ ಮತ್ತ 
ನಾನೊಬ್ಬನೇ ದಿಟವಾಕೆವಾಳನೆ ಶಿವಶಿವಾ (ಕುಮ್ಮಾಅ. ೨೨-೪೭). [ಸಂ. ವೈಕೃತೀ] ವೈಖರಿಯಿಂದೆ ಜರ್ಗಿ ಸೆಳೆವುದು, ಮರಂ ಬಳ್ಳಿಯಾಗುತೆ ಬಳ್ಳುವಂತೆ (ಶ್ರೀರಾಮಾ. 
ವೈಕೊಂತವಾಸಿ (ನಾ). ವೈಕುಂಠದಲ್ಲಿ ನೆಲಸುವಂಥವನು ; ಮೋಕ್ಷ್ಪಪ್ರಾಪ್ತಿ ೪೯-೫೭೫); ಭಟ್ಟರು ಯೋಗ್ಯ ಜನ. ಅವರದೆ ಒಂದು ಗತ್ತು, ವೈಖರಿ (ಹೊಸಕ್ತಿ. ೫೯). 
ಹೊಂದುವವನು : ಇದಕೆ ವಕ್ರವಪ್ರೊನ್ಪಸ್ತಮಹಾಪಾತಕನಕ್ಕು ರಕ್ಷಿಪ್ಪೊನ್‌ |1| ಆ. ಪರಾ, ಪಶ್ಮಂತೀ, ಮಧ್ಮಮಾ ಮತ್ತು ವೈಖರೀ ಎಂಬ ನಾಲ್ಕು ಪ್ರಕಾರದ 
ವೈಕೊನ್ತವಾಸಿ ಅಕ್ಕು೦ (ಎಕ. ೩೪1, ಪಾವುಗ. ೧೧-೫ : 754). (ಆ ಸಂ. ವೈಕುಂಠವಾಸಿನ್‌] | ವಾಜ್ಮಯರೂಪಗಳಲ್ಲಿ ಒಂದು : ಸಕಲಸಂಸಾರವೃವಹಾರಕಾರಣಮಪ್ಪುದಜನಿಂ 
ವೈಕ್ರಾಂತ (ನಾ). ವಜ್ರಕ್ಕಿಂತಲೂ ಕಡಮೆದರ್ಜೆಯ ಒಂದುಬಗೆಯ | ಮುಖ್ಯಬಂಧರೂಪಮಾದ ವಾಣಿಯೇ ವೈಖರಿಯೆನಿಸಿ ಸಕಲಗೋಚರಮಾಗಿರ್ಕುಂ 
ಹರಳು : ""ಚೂರ್ಣವಜ್ರಂ --ವೈಕ್ರಾಂತ'' (ಬಷಧಿ. ೫೮). [ಸಂ.] (ವಿವೇಕ. ೧೪೨). (ಸಂ. ವೈಖರೀ] 
ವೈಕ್ರಾಂತಪಾಷಾಣ (ನಾ). ಎ ವೈಕ್ರಾಂತ : "“ವೈಕ್ರಾಂತ - ವೈಕ್ರಾಂತಪಾಷಾಣ'' | | ವೈಖಾನಸ (ಗು). ೧. ಸಂನ್ಶಾಸಿಗೆ ಸಂಬಂಧಿಸಿದ. (ನಾ). ೨. ವಾನಪ್ರಸ್ನಾಶ್ರಮ 
(ಓಷಧಿ. ೧೫೬). [ಸಂ.) 2| ದಲ್ಲಿರುವ ಬ್ರಾಹ್ಮಣ : ""ವಾನಪ್ರಸ್ತನಂ ವೈಖಾನಸನೆಂಬುದು'' (ಹಲಾಯು. 
ವೈಕ್ರಿಯಕ (ನಾ). [ಜೈನ] ಜೀವರುಗಳ ಐದುಬಗೆಯ ಶರೀರಭೇದಗಳಲ್ಲಿ ೬೫-೨೪೦). ೩. ಯಷಿ ; ಮುನಿ : ಕಾನನದಾಶ್ರಮದೊಳ್‌ ವೈಖಾನಸಕುಲಪತಿ ಮಹಾ 
ಎರಡನೆಯದು ;ಸ್ಥೂಲಶರೀರದಲ್ಲಿ ಬದಲಾವಣೆಯನ್ನುಂಟುಮಾಡುವಂಥ | ಜಟಂ ತಂದೆ ಜಯಾಮಾನಿನಿ ತಾಯ್‌ ತನ್ಮಿಥುನದ ಸೂನುತೆಗೆ ವಿಶಾಖನಂದಿ ಭಾಜನ 
ಸೂಕ್ಷ್ಮಶರೀರ : ತದ್ಭೋಗಾವನೀಭಾಗದೊಳ್‌ ತನುಗಳ್‌ ವೈಕ್ರಿಯಕಂಗಳಂತೆ | ನಾದೊಂ (ಶಾಂತಿಪು. ೭-೬೩) ; ಸೀತೆಗೆ ವೈಖಾನಸರ ಮುತ್ತ್ವೈದೆಯರನೇವೊಆ್‌ಿಂಗೆ 
ಕರಗುತ್ತಿರ್ಪನ್ನೆಗಂ ಪುಣ್ಮಸಂಜನಿತೈಶ್ವರ್ಯದಿನಂತೆ ಬಂದು ನೆಲಸಿತ್ತೀಶಾನಕಲ್ಪಾಗ್ರ ಕಾಣ್ಣೆನೋ ಎಂಬೊಂದು ತವಕದಿಂ ನಡೆ ಮುಂಚಿದುದು (ರಾಮಾಶೃ. ೬೨-೨೫). 
ದೊಳ್‌ (ಆವಿಪು ೫-೭೦) : ಔದಾರಿಕ, ವೈಕ್ರಿಯಕ, ಆಹಾರಕ, ತೈಜಸ, ಕಾರ್ಮಣ ಎಂಬ |2| ೪. ವೈಷ್ಣವರ ಒಂದು ಪಂಗಡದ ಹೆಸರು ; ವೈಖಾನಸಾಗಮದ ರೀತಿ 
ಐದು ತರದ ಶರೀರಗಳುಂಟು . . . ಸ್ತೂಲ ಸೂಕ್ಷ್ಮ ಗುರು ಲಘು ಮೊದಲಾದ ದೇವಾಲಯಗಳಲ್ಲಿ ಪೂಜೆಮಾಡುವ ಅರ್ಚಕವರ್ಗ ಮತ್ತು ಆ ವರ್ಗಕ್ಕೆ 
ವಿಕಾರಗಳನ್ನು ಹೊಂದುವ ಯೋಗ್ಯತೆಯುಳ್ಳ ಶರೀರವು ವೈಕ್ರಿಯಕವು (ಚನಥ. ೩೨). ಸೇರಿದವನು : ಬಂದ ವೈಷ್ಣವಮತನಿವಾರಣ ಬಂದ ವೈಖಾನಸಭಯಂಕರ 
[ಸಂ.) (ಶಂಕದಾ. ೯-೧೬) ; ಅಪ್ಪಾಜಿಯವರು ಸ್ನಾನಮುಗಿಸಿ 'ಮಡಿಯುಟ್ಟು, ವೈಖಾನಸರ, 
ವೈಕ್ರಿಯಕಶರೀರ (ನಾ). ೧. ಎ ವೈಕ್ರಿಯಕ : ಮುನ್ನೆ ತಮ್ಮನೆರಪಿದಾಯುಷ್ಕಾಂತಂಬರಂ ಸಿದ್ಧಾಂತಿಗಳೆ, ಪುರೋಹಿತರ ಒಡಗೂಡಿ . . . ಬಂದರು (ಶಾಂತಲಾ. ೨೫೭). 
ಸಣ್ಣಿಗೆಯೊಳ್‌ ಸಣ್ಣಮಾಗರೆದು ಸಣ್ಣಿಸಿದೊಡಮವಂದಿರ ವೈಕ್ರಿಯಕಶರೀರಂಗಳ್‌ |30| ೫. ವೈಷ್ಣವಾಗಮಗಳಲ್ಲಿ ಒಂದು ;ವಿಷ್ಣುಪರವಾದ ಆಗಮಗಳಲ್ಲಿ ಒಂದು : 
ಪಾದರಸದ ಮಾರ್ಗದಿಂ ಪತ್ತುತ್ತುಮಿರ್ಕುಂ (ಸುಕುಮಾ. ೧೧-೪೭ ವ). ೨. ಐದು ಬಗೆಯ ಆಗಮಗಳು -- ಶೈವ, ವೈಖಾನಸ, ಪಾಂಚರಾತ್ರಾಗಮಗಳೆಂದು ಪ್ರಧಾನವಾಗಿ ಮೂರಾಗಿವೆ 
ಶರೀರಭೇದಗಳಲ್ಲಿ ಒಂದಾದ ವೈಕ್ರಿಯಕಶರೀರವುಳ್ಳವನು : ಏಕರತ್ನಿ ಪ್ರಮಾ (ಭಾರದ. ೭೨) ; ವೈಷ್ಣವ ದೇವಾಲಯಗಳಿಗೆ ವೈಖಾನಸ ಅಥವಾ ಪಾಂಚರಾತ್ರ ಆಗಮಗಳು 
ಣೋತ್ಸೇಧರುಂ ವೈಕ್ರಿಯಕಶರೀರರುಂ ಪರಮಶುಕ್ಲಲೇಶ್ಕಾಪರಿಣಾಮರುಂ ಸಾರ್ಧ ಆಧಾರಗಳೆಂದು ಹೇಳಲು ಸಾಧ್ಯವಿಲ್ಲ (ಹೊಯ್ಸವಾ. ೧೩). [ಸಂ.) 
ಷೋಡಶಮಾಸಕೃತನಿಶ್ವಾಸರುಂ . . . ಆಗಿ ಸುಖಮಿರ್ಪಿನಂ (ಚಾವೂಪು ೩೧). (ಸಂ.] ವೈಖಾನಸಾಗಮ (ನಾ). ವಿಖನಸ ಎಂಬ ಯಷಿಗೆ ವಿಷ್ಣುಎನಿಂದ ಉಂಟಾದ 
ವೈಕ್ರಿಯಿಕ (ನಾ). ೧. ವ ವೈಕ್ರಿಯಕ : ಔದಾಂಕ - ಔದಾರಿಕಮುಂ, |3| ತತ್ವಬೋಧನೆ : ವ್ಮಾಸರಾಯರು . . . ವೈಖಾನಸಾಗಮಪದ್ದತಿಯನ್ನು ತಪ್ಪಿಸಿ, 
ವೈಕ್ರಿಯಿಕ - ವೈಕ್ರಿಯಿಕಮುಂ . . . ಶರೀರಾಣಿ - ಶರೀರಂಗಳಯ್ತುತೆಅಂ ತಂತ್ರಸಾರೋಕ್ತಮಾರ್ಗದಿಂದ ಆರಾಧನೆಗಳನ್ನೇರ್ಪಡಿಸಿದರು (ಕಭವಿ. ೭೪) ; ಭಗವದಂಶ 
(ತತ್ತ್ವಪ್ರ. ೧೦೪). ೨. ಮನೋವಾಕ್ಕಾಯಯೋಗದ ಮೂರುಭೇದಗಳಲ್ಲಿ ಸಂಭೂತರಾದ ವಿಖನಸಮಹರ್ಷಿಗಳಿಗೆ ಭಗವಂತನಿಂದ ಉಪದಿಷ್ಟವಾದ ವೈಷ್ಣವಾ 
ಒಂದು : ಔದಾರಿಕ ಔದಾರಿಕಮಿಶ್ರ ವೈಕ್ರಿಯಿಕ ವೈಕ್ರಿಯಿಕಮಿಶ್ರ ಆಹಾರಕ ಆಹಾರಕಮಿಶ್ರ ಗಮವು ವೈಖಾನಸಾಗಮವೆಂದು ಪ್ರಖ್ಮಾತವಾಯಿತು (ಭಾರದ. ೭೫). [ಸಂ.) 
ಕಾರ್ಮಣಕಾಯ ಯೋಗಭೇದಜಾತಸಪ್ತವಿಧ ಕಾಯಯೋಗಮುಂ ಕೂಡಿ ಯೋಗಂ | | ವೈಚಾರಿಕ (ಗು). ೧. ವಿಚಾರಪೂರ್ಣವಾದ : ನಾಡವರ ಪರವಾದ ವೈಚಾರಿಕ 
ಪಂಚದಶವಿಕಲ್ಪಂ (ತತ್ತೃಪ್ರ. ೧೬). [ಸಂ.) 40, ವಿಮರ್ಶೆಯು ಈ ಕೆಳಗಿನ ಪ್ರಶ್ನೆಗಳಿಗುತ್ತರವನ್ನು ಕೊಡುವುದವಶ್ಶ (ತುಳುನಾ. ೫೭) ; 
ವೈಕ್ರೀಯಕ (ನಾ). ಎ ವೈಕ್ರಿಯಕ : ಔದಾರಿಕ ವೈಕ್ರೀಯಕ([ಮಾ]ಹಾರಕ ನನ್ನ ಮತ್ತು ಇಂದುಮತಿಯ ಸಂಬಂಧದಲ್ಲಿಯೂ ನರಕ - ಸ್ವರ್ಗಗಳ ಅಂತರವಿದೆ 
ತೈಜಸಕಾರ್ಮಣಂಗಳಿವು ತನುವೆನಿಕುಂ (ಸುಕುಮು. ೮:೧೦). [- ಸಂ. ವೈಕ್ರಿಯಿಕ) ... ಅದು ಒಂದು ಭೌತಿಕಕ್ರಿಯೆಯಲ್ಲ. ಆದರೆ ಅದೊಂದು ವೈಚಾರಿಕಭಾವನೆ 
ವೈಕ್ಲವ್ಯ (ನಾ). ೧. ಗಾಬರಿ ; ಗಡಿಬಿಡಿ ; ಗೊಂದಲ. ೨. ನೋವು ; ಅಳಲು ; (ಅಪನಾ. ೨೪೪). (ನಾ). ೨. ವಿಚಾರ ಮಾಡುವವನು ; ವಿಚಾರವಂತ : 
ವೇದನೆ : ದುಃಖ - ಪೀಡಾಲಕ್ಷಣಪರಿಣಾಮರೂಪದುಃಖಮುಂ ಶೋಕ - ಸಾಹಿತಿಯಾಗಿ ಮತ್ತು ವೈಚಾರಿಕನಾಗಿ ವಿಜೃಂಭಿಸಿರುವ ಕವಿಯ ಜೀವನವನ್ನು 
ಅನುಗ್ರಾಹಕ ಸಂಬಂಧವಿಚ್ಛೇದಜನಿತ ವೈಕ್ಷವೃವಿಶೇಷರೂಪಶೋಕಮುಂ . . . |4| ಮಹಾಮಾತೆಯ ಅಷ್ಟೇ ಉಜ್ವಲವಾದ ಜೀವನದೊಡನೆ ನೋಡಿ ತಿಳಿಯಬೇಕಾಗುತ್ತದೆ 


ಅಪ್ಪುದಟೌಂ (ತತ್ತಪ್ರ ೨೬೦). (ಸಂ.] (ಕಎಕೋ. 1, ೪೬೪). ಸಂ.) 


ವೈಚಾರಿಕತೆ 


ವೈಚಾರಿಕತೆ (ನಾ). ಆಲೋಚನೆ ; ವಿಚಾರದೃಷ್ಟಿ : ಮನುಷ್ಯ ಕೇವಲ ಇಂದ್ರಿಯಗಳ 
ಮೂಲಕವಷ್ಟೇ ಅಲ್ಲದೆ, ತನ್ನ ವೈಚಾರಿಕತೆ . . . ಇರುವಿಕೆಯ ರೀತಿ ಇವುಗಳ 
ಮೂಲಕವಾಗಿ ಅನುಭವವನ್ನು ಸ್ವೀಕರಿಸುತ್ತಾನೆ (ಹೊಸಕ್ತಿ. ೨೭೮). (ಸಂ. ವೈಚಾರಿಕತಾ) 
ವೈಚಾರತುಧನ (ನೂ). ಏಚಾರಪೂರ್ಣವಾದ ಚಿಂತನೆ : ಈ ವೈಟಾಲ 
ಮಥನ ತನ್ನ ಅನುಭವರಾಹಿತ್ಮತೆಯನ್ನು ಪ್ರದರ್ಶನಕ್ಕಿಡುತ್ತಿದ್ದುದರಿಂದ, ಯಶೋದೆ 
ತನ್ನ ಭವಿಷ್ಯದ ಬಗೆಗೆ ಯೋಚಿಸತೊಡಗಿದಳು (ಮತ್ತಲ್ಕ ೧೩೬). 


19 


[ಸಂ.1 

ವೈಚಿತ್ರ (ಗು). ೧. ಎಧವಿಧವಾದ ; ಹಲವು ಬಗೆಯ :ಇನ್ನಾ ಪುರಬೂಳಾವೆಡೆಯೂ 
ವೇದಿಸಿಹ ವೈಚಿತ್ರಕೇತನವಾದವಿನ್ನೆನಿತೆನಿತೊ (ಬಜ್ಜವು. ೨೪-೩೭). ೨. ವಿಚಿತ್ರವಾದ; 
ವಿಲಕ್ಷಣವಾದ : ವಾರುವನ ವೈಚಿತ್ರಗತಿಯ ನಿಹಾರದಲಿ ಸಾರಥಿ ನರೇಂದ್ರನ ತೇರ 
ತಿರುಗಿಸಿದನು (ಕುವ್ಮಾಶ. ೩-೫೬). (ಸಂ.) 

ವೈಚಿತ್ರ್ಯ (ನಾ). ೧. ವಿವಿಧತೆ ; ವೈವಿಧ್ಯ : ಆಗಳದಜ ಚಾಷಚ್ಛದಚ್ಛಾಯಾನು 
ಕಾರಿಯಪ್ಪ ಮಸೃಣವರ್ಣಪ್ರಸರಮೇಳಾಪವೈಚಿತ್ತಮಂ ಚಿತ್ರಕಳಾವಿಶಾರದಂ 
ಪರಿಭಾವಿಸುತ್ತುಮಿರ್ಪನ್ನೆಗಂ ( ಚಂದ್ರಪು. ೪-೫೦ ವ) ; ಅನೇಕ ಉಪಕಥೆಗಳು . . . ಎಷ್ಟು 
ವೈಚಿತ್ಮದಿಂದ ತುಂಬಿಕೊಂಡಿರುವುವೋ, ಅಷ್ಟೇ ಸೊಗಸಾಗಿರುವುವು (ಸಾಹಿಸ. ೯೦). 
ಅ. ಸೋಜಿಗ ; ಆಶ್ಚರ್ಯ. ೩. ವಿಚಿತ್ರವಾದ ರೀತಿ, -- ನಡೆ : ಬಡವ 
ಬಲ್ಲಿದರನು ವಿಧಿ ಕಟಿಕಿಯಾಡುವನವನ ವೈಚಿತ್ರ್ಯವನಂತ (ಇಂಚಾಪ. ೧೪೩-೫). ಸಂ.) 

ವೈಜನನ (ಗು). ೧. ಹೆರಿಗೆಯ; ಹೆರಿಗೆಗೆ ಸಂಬಂಧಿಸಿದ : ಸತಿ ವೈಜನನಮಾಸ 
ದೊಳಂದು ಪಡೆದಳು ತನುಜನನು (ಉತ್ತರಾ. ೨-೩೦). (ನಾ). ೨. ಬಸಿರಿನ ಕಡೆಯ 
ತಿಂಗಳು ; ಹೆರಿಗೆಯ ತಿಂಗಳು ; ನವದಿವಸದಂತೆ ನವಮಾಸಮಂ ನೆಟ್‌ಯೆ ವೈಜನನ 
[ಪಾಠಾಂ. ನೈಜನವ]ಮೆಂಬ ಪೆಸರಿಂ ಮಿಸುಪ ಮಾಸದೊಳ್‌ . . . ಕಾಂತೆ ಪಡೆದಳ್‌ |20 
ಲೀಲಾವತೀದೇವಿಯಂ (ಲೀಲಾವ. ೭-೬೫ ವ). [ಸಂ.| 

ವೈಜನಾಥ (ನಾ). ಶಿವನ ಒಂದು ಹೆಸರು : ಧರೆಯೊಳು ವಿದಿತಮಾಗಲು 
ವೈಜನಾಥನೆನಲು ವಿರಾಜಿಸಿದ (ಬಸಪು ೫೨-೨೯). (ಇ ಸಂ. ವೈದ್ಯನಾಥ) | 

ವೈಜಬ್ಬೆ (ನಾ). ಒಬ್ಬಾಕೆಯ ಹೆಸರು : ಶ್ರೀಮತ್‌ ಬೆಟ್ಟದವೋ ೩% ನ ಮಗಳ್‌ | 
ವೈಜಬ್ಬೆ »ಃ ಟ್ಪಪ್ಪುತೀಟ್ಲದೊಳವೂ ನೋನ್ತು ಸನ್ನ [ಸನಂ ೩% (ಎಕ. ॥, ೬೮-೨ ;ಸು. 950). 

[ವೈಜ್ಯ 4 ಅಬ್ಬೈ) 

ವೈಜಯಂತ (ನಾ). ೧. ಧ್ವಜ ; ಬಾವುಟ. ೨. ಇಂದ್ರನ ಧ್ವಜ, - ಬಾವುಟ. 
೩. ಮನೆ. ೪. ಇಂದ್ರನ ಅರಮನೆ : ""ವೈಜಯಂತ,;, ಪ್ರಾಸಾದಃ - ಆತನ ಉಪ್ಪರಿಗೆ 
ಹೆಸರು'' «ಸದ್ದಾಂತಿ. ೨೧). ೫. [ಚೈನ] ದೇವತೆಗಳ ಒಂದು ವರ್ಗ: 
"ವೈಜಯಂತವಿಮಾನ' ಪರಾ. (ಸಂ. 

ವೈಜಯಂತವಿಮಾನ (ನಾ). [ಜೈನ] ಲೋಕಾಕಾಶದ ತುದಿಯ ನೆಲೆಯಲ್ಲಿರುವ 
ಪುಣ್ಮವಂತರ ವಾಸಸ್ಥಾನ : ಇತ್ತಂ ಪದ್ಮನಾಭನುಂ . . . ವೈಜಯಂತವಿಮಾನ 
ದೊಳ್‌ ಮೂವತ್ತುಮೂಜುಸಾಗರೋಪಮಾಯುಷ್ಯಮನೊಡೆಯಂ ಅಹಮಿಂದ್ರನುಮಾಗಿ 
ಸುಖಮಿರ್ಪಿನಂ (ಚಾವೂಪು. ೧೨೧). ಸಂ.) 

ವೈಜಯಂತಿ (ನಾ). ೧. ಧ್ವಜ ; ಬಾವುಟ : ಕರ್ಬಿನ ಬಿಲ್ಲ ಕೊಂಕಿನಂತೆ ಕೊಂಕಿಯುಂ 
ಪರವನಿತೆಯರರ್ದೆಗೆ ಕೊಂಕಿಲ್ಲಬೆಯುಂ ಸೊಗಯಿಸುವ ಸುರತಮಕರಧ್ವಜನ ಪುರ್ವ 
ಗಳ್‌ ಕಾಮದೇವನ ವಿಜಯವೈಜಯಂತಿಗಳಂತಾದುವು (ಪಂಪಭಾ. ೨-೩೯ ವ) ; ರಚಿಸಿದ 
ಪ್ರಾಚುರದ ವೈಜಯಂತಿಗಳು ಕರಮೆಸೆದವು (ಗುರುಚಾ. ೧-೨೯). ೨. ವಿಷ್ಣುವಿನ ಕೊರ 
ಳಲ್ಲಿರುವ ಹಾರ, -- ಮಾಲೆ : ದಣಿಯ ನೋಡಿದೆನೋ ವೇಂಕಟನ . . . 
ಕೊರಳೊಳು ವೈಜಯಂತಿ ಇಹನ (ಪುರಂದ. ೨-೧೨೭-೨). ೩. ವಿಜಯದ 
ಮುನ್ಸೂಚನೆಯಾಗಿ ಧರಿಸುವ ಹಾರ, - ಮಾಲೆ. ೪. ಒಂದು ನಿಘಂಟಿನ 
ಹೆಸರು ಮತ್ತು ಆ ನಿಘಂಟನ್ನು ಬರೆದವನು : ""ವರ ವೈಜಯಂತಿಯ ನಯಂ 
ಹಲಾಯುಧನ ವಿಸ್ತರದ ವಚನೋಕ್ತಿಯೆಂಬಿಂತಿವೆಲ್ಲವನು ಸಂವರಿಸಿಯಭಿನವ 
ಮಂಗನುಸುರಿದಂ'' (ಮಂಗರಾ. ೨-೪). ೫. ಒಂದು ಸ್ಥಳದ ಹೆಸರು ; ೫ ಈಗಿನ 
ಬನವಾಸಿಯ ಹಿಂದಿನ ಹೆಸರು : ವೈಜಯಂತಿಯ (ಬನವಾಸಿ) ಒಬ್ಬ ಶ್ರೇಷ್ಠಿಯು 
ಕಾರ್ಲೆ(ಮುಂಬೈ ಹತ್ತಿರ) ಗುಡ್ಡದಲ್ಲಿ ಚೈತ್ಕಾಲಯ ಮಾಡಿಸಿದ್ದುಂಟು (ಕರ್ಣಾಟ. ೧೩೯). 


15 


25 


30 


35 


40 


45 


೮೦೨೮ 


`' ವೈಡೂರ್ಯ 


೬. [ಜೈನ] ಭರತಚಕ್ರವರ್ತಿಯ ಅರಮನೆ: ಸರ್ವತೋಭದ್ರ ಮೆಂಬಗೋಪುರದೊಳಂ 
ಕೂಡಿದ ವೈಜಯಂತಿಯೆಂಬ ದಿವೃಪ್ರಾಸಾದಮುಂ (ಅದಿಪು. ೧೫-೩ ವ). ೭. ವಿಜಯಾರ್ಧ 
ಪರ್ವತದ ದಕ್ಷಿಣದಿಕ್ಕಿನಲ್ಲಿರುವ ನಗರ : "ವೈಜಯಂತೀದ್ವಾರ' ಪರಾ. 
[ಸಂ. ವೈಜಯಂತೀ) 

ವೈಜಯಂತಿ ೧ : ಸಂಚಲಚ್ಚಾಮರಮರುತ್ರ್ರೇಂಖೋಲಿ 
ತುಭರಣವಿಚಿತ್ರನೇತ್ರವೈಜಯಂತಿಕಾಂಚಲನುಂ . . . ಪರಚಕ್ರನುಮಾಗಿ ನಡಯೆ 
(ಆದಿಪು ೧೨-೬೬) ೨. ಒ೦ದು ಬಗೆಯ ಮುತ್ತಿನ ಹಾರ. ೩. ಒಂದು ಬಗೆಯ 
ಸಸ್ಕ ; ತಕ್ಕಿಲೆ : "ಜಯಾ. . 


\ 

| ವೈಜಯಂತಿಕ (ನಾ). ೧. ವ 
- ವೈಜಯಂತಿಕಾ -- ೫ ತಕ್ಕಿಲೇಗಿಡ'' (ಸಿದ್ಧಾಂತಿ. ೧೨೬). 
(ಸಂ. ವೈಜಯಂತಿಕಾ] 


10] ವೈಜಯಂತಿಮಾಲೆ (ನಾ). ಎ ವೈಜಯಂತಿ ೨ : ವರುಣನು ಬೇಗ ವೈಜಯಂತಿಮಾಲೆ 


ಕೊಟ್ಟು ಶರಣೆಂದು ಪೇಳುತಲಿರಲು (ಸಮುಮ. ೨೦). (ಸಂ. ವೈಜಯಂತೀಮಾಲಾ) 
ವೈಜಯಂತೀದ್ವಾರ (ನಾ). [ಜೈನ] ವಿಜಯಾರ್ಧಪರ್ವತದ ದಕ್ಷಿಣದಿಕ್ಕಿ 
ನಲ್ಲಿರುವ ನಗರದ ಬಾಗಿಲು : ಅಂತು ಭರತೇಶ್ವರಚಕ್ರವರ್ತಿ ದಕ್ಷಿಣ 
ದಿಗಂಗನಾಳಂಕಾರನಾಗಿ ನಡೆದು ದಕ್ಷಿಣಾಂಬುರಾಶಿಯನೆಯ್ದಿ ವೈಜಯಂತೀದ್ವಾರದೊಳ್‌ 
ಬೀಡಂ ಬಿಟ್ಟಾಗಳ್‌ (ಆದಿಪು. ೧೩-೧ ವ) ; ಮುಂಗುಡಿಯ ಬಂದ ಚಕ್ರವರ್ತಿ ವೈಜಯಂತೀ 
ದ್ವಾರಾಭಿಮುಖನಾಗಿ ಬೀಡಂ ಬಿಟ್ಟೋಲಂಗಗೊಟ್ಟಿರೆ (ಶಾಂತಿಪು ೧೧-೬ ವ). (ಸಂ. 
ವೈಜಯಂತೀವಿಮಾನ (ನಾ). ಎ ವೈಜಯಂತವಿಮಾನ : ಷೋಡಶಭವಿಷ್ಯತ್ತೀರ್ಥ 
ಕರನಾಮಕರ್ಮಮಂ ಕಟ್ಟಿ ವೈಜಯಂತೀವಿಮಾನದೊಳ್‌ ಪುಟ್ಟಿ (ಪಂರಾಮಾ. ೧೬-೭೩ ಮ. 
(ಸಂ.] 
ವೈಜಯ್ಯ (ನಾ). ಒಬ್ಬಾತನ ಹೆಸರು : ಶ್ರೀ ವೈಜಯ್ಕಾ (ಎಕ. ಗ, ೪೧೫. : ಸು. 1000). 
[ವೈಜ್ಮ + ಆಯ್ಕ] 
| ವೈಜ್ಞಾನಿಕ (ಗು). ೧. ನುರಿತ ; ಪ್ರಾವೀಣ್ಮತೆಯನ್ನು ಹೊಂದಿದ. ೨. ವಿಜ್ಞಾನಕ್ಕೆ 
ಸಂಬಂಧಿಸಿದ ಓಜ್ಞಾನಿಕವಿಷಯಗಳ ಬಗೆಗೆ ಸಾಮಾನ್ಮ ಓದುಗರು ಹೆಚ್ಚು 
ಆಸ್ಥೆ ವಹಿಸುವಂತಾಗಬೇಕಾದರೆ ಅದು ವಿಚ್ಞಾನಿಗಳ ಜೀವನಚರಿತ್ರೆಗಳ ಮುಖಾಂತರವೇ 
ಸಾಧ್ಯವೆಂಬುದು ನನ್ನ ಮತ (ಸಸ್ಕಕ. 1 ಮುನ್ನುಡಿ) , ಇದು ವೈಚ್ಞಾನಿಕವಿಧಾನದಲ್ಲಿ 
ರಚಿಸಲ್ಪಟ್ಟಿರುವುದರಿಂದ ಬೆಂಕಿಯು ಸಹಜವಾಗಿ ಉರಿಯುವ ಹಾಗಿದೆ (ಅಡುಸಾ. ೨೯). 
(ನಾ). ೩. ವಿಶೇಷವಾದ ಜ್ಞಾನವುಳ್ಳವನು ; ನಿಪುಣ. ೪. ಯಾವುದಾದ 
ರೊಂದು ವಿಷಯವನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸಿ ನಂಬುವವನು; 
ವಿಚ್ಲಾನಿ : ಆಧುನಿಕವೈಜ್ಞಾನಿಕರು ಹೇಳುತ್ತಾರೆ : ವಿಶ್ವವು ಕೂಡ ಅಪರಿಮಿತವಲ್ಲವೆಂದು 


(ಸಮಾಲೋ. ೩೬) ; ವೈಜ್ಞಾನಿಕರೆದುರಿಗೆ ಅವರ ಪ್ರಯೋಗಪ್ರದರ್ಶನ ನಡೆಯಿತು 
(ಸಸ್ಕಕ. ೧೦೫). [ಸಂ.] 
ಓಜ್ಞಾನಿಕದೃಷ್ಟಿ (ನಾ). ನಿಷ್ಕೃಷ್ಟವಾದ ಆಲೋಚನೆಯ ರೀತಿ ; ಶಾಸ್ತ್ರೀಯ 


ವಾದ ವಿಚಾರಧಾರೆ : ಅವರ ವೈಜ್ಞಾನಿಕದೃಷ್ಟಿ ಕ್ರಮೇಣ ವಿಚಾರಶೂನ್ಮವಾದ ಶ್ರದ್ಧೆಗೆ 
ವಿರುದ್ದವಾದ ಪ್ರವೃತ್ತಿಯನ್ನು ಬೆಳೆಸಿತು (ಜುಕ್ತಾರ. ೧೧ ಪೀಠಿಕೆ) ; ಈ ಎರಡೂ ಭಾವನೆಗಳೂ 
ವೃಜ್ಞಾನಿಕದೃಷ್ಟಿಗೆ ವಿರುದ್ದವಾದುವು (ಭಾತವಿ. ೧೭). ಸಂ.) 

ವೈಜ್ಞಾನಿಕಪ್ರಜ್ಞೆ (ನಾ). ನಿಷ್ಕೃಷ್ಟವಾದ ಅರಿವು, - ಜ್ಞಾನ : ಜನಪದ 
ಸಾಹಿತ್ಯದ ವೈಜ್ಞಾನಿಕಪ್ರಜ್ಜೆಯೇ ಇಲ್ಲದ ಕಾಲದಲ್ಲಿ ಯಾರೋ ಹೀಗೆಂದು ಕರೆದರು 
(ಕಜಕಾ. ೩೭ ಪ್ರಸ್ತಾವನೆ). [ಸಂ. ವೈಜ್ಞಾನಿಕಪ್ರಚ್ಲಾ) 

ವೈಡೂರಿಯ (ನಾ). ನವರತ್ನಗಳಲ್ಲಿ ಒಂದು : ಮರಕತದ ಮಧುಪಾತ್ರೆ ನೀಲದ 
ಕರಗ ವೈಡೂರಿಯದ ಪಡಿಗವ ಚರರು ತಂದೊಟ್ಟಿದರು (ಕುವ್ಮಾಗ. ೪-೧೫) ; ಪೊಳೆವ 
ನೀಲದ ಭಿತ್ತಿ ಬಜ್ಜರದ ಕಂಭಮುಅ್‌ ತೊಳಪ ವೈಡೂರಿಯದ ಮದನಕ್ಕೆ 
(ಬೈಮಿಭಾ. ೧೭-೨೩). (ಇ ಸಂ. ವೈಡೂರ್ಯ] 

ವೈಡೂರ್ಯ (ನಾ). ೧. ವ ವೈಡೂರಿಯ : ಸರ್ವರತ್ನಜಾಂಬೂನದ ವೈಡೂರ್ಯ 
ಮಯಮುಂ . . . ಆಗಿ (ಆದಿಪು ೧-೪೯ ವ) ; ಸುತ್ತುವಳಯದ ಪದ್ಮರಾಗದ ಬಿತ್ತಿಗಳ 
ವೈಡೂರ್ಯಶಿಲೆಗಳ ಮತ್ತವಾರಣವರವಿಧಾನದಲೆಸೆದುದಾಸ್ಥಾನ (ಕುವ್ಮಾಸ. ೧-೧೪; ಅದೋ 
ಅಲ್ಲಿ ವೈಡೂರ್ಯಗಳೆ ರಾಸಿಗೊಂಡಂತೆ, ದಡಂ ಮುಚ್ಚೆ ಪಸುರ್ಮುಡಿದು ಸಾಲ್ಗೊಂಡಿಹವು 


ವೈಡೂರ್ಯದಂಡ ೮೦೨೯ ವೈತಾಲಿಕ 


ಹೊಂಗೆ (ಶ್ರೀರಾಮಾ. ೧೧-೩೧). ೨. [ಜೈನ] ಒಂದು ಪರ್ವತದ ಹೆಸರು : ವೈತನಿಕನೌಕರಿ (ನಾ). ವೇತನ ಪಡೆದು ಮಾಡುವ ಕೆಲಸ ; ಸಂಬಳ 
ತದವನೀಧರ ವಿದಿಜ್ನಿಲಯಂಗಳಪ್ಪ ವೈಡೂರ್ಯರುಚಕ ಮಣಿಪ್ರಭ ರುಚಕೋತ್ತರಂಗಳೆಂಬ ತೆಗೆದುಕೊಂಡು ಮಾಡುವ ಉದ್ಯೋಗ : ಅವರ ಪದಕ್ಕೆ ಸಂಬಂಧಪಟ್ಟ, 
ವಿಕಟಕೂಟಾಧೀಶೆಯರೆ . . . ಮಹತ್ತರಿಯರಾಗಲುಂ (ಆದಿಪು. ೭-೬ ವು. [ಸಂ.] ಕರ್ತವ್ಯಗಳಿಂದ ಹೊರಗಾದ ಯಾವುದಾದರೂ ವೈತನಿಕನೌಕರಿಯನ್ನು ಮಾಡುತ್ತಿದ್ದರೆ 
ವೈಡೂರ್ಯದಂಡ (ನಾ). ವೈಡೂರ್ಯಮಣಿಯನ್ನು ಹುದುಗಿಸಿದ ದಂಡ, - (ಭಾಧಾನ. ೨೮). [ವೈತನಿಕ 4 ನಾರಿ] 
ಕೋಲು : ವೈಡೂರ್ಯದಂಡಮುಕ್ತಾಮಣಿಜಾಲಾಲಂಕೃತರತ್ನಶಲಾಕಾಶತ | 5! ವೈತರಣಿ (ನಾ). ೧. ಓಡ್ರ ದೇಶದಲ್ಲಿ ಹರಿಯುವ ಒಂದು ನದಿಯ ಹೆಸರು. 
ಕಾಂಚನಕುಂಭಬಿಂಬ ರಜತಚ್ಛದಚ್ಛತ್ರವಿಚಿತ್ರಜಿನೇಂದ್ರಪ್ರತಿಕೃತಿಪ್ರಕೀರ್ಷಮುಂ ... ಆಗಿ | ೨. ನರಕದಲ್ಲಿರುವುದೆಂದು ನಂಬಲಾದ ಒಂದು ನದಿ : ಪ್ರವಾಹಾತ್ಮುಷ್ಠತಾಪ 
(ಆದಿಪು ೧-೪೯ ವ). (ಸಂ. ಹಸಿಚಪ್ರಲಯಕಾಲಪ್ರೌಢತರತರಣಿಯಂ ವೈತರಣಿಯಂ ಪೊಕ್ಕಾಗಳ್‌ (ಅಪ. ೫-೮೭) ; 
ವೈಣ (ನಾ). ೧. ಬಿದಿರಿನ ಬುಟ್ಟಿ ಮುಂತಾದುವನ್ನು ಹೆಣೆಯುವವನು; ಶರಣರ ಸಂಬಂಧವನಜ್‌ದ ಬಳಿಕ ಮರಳಿ ಭವಿಯ ಬೆರಸಬಾರದು ಬ್ರಹ್ಮಹತ್ಮ ಭ್ರೂಣಹತ್ಮ 
ಮೇದರ. ೨. ವೀಣೆ : ಒಪ್ಪುವ ವಾಂಶ ವೈಣ ಗೇಯಾದಿಗಳಿಂಪು ಪೊಂಪುಲ್‌ ವೈತರಣಿ ದುರ್ಗತಿ ಪಂಚಮಹಾಪಾತಕದಿಂದಧಿಕ ನೋಡಾ (ಬಸವ. ೬೩೦). 
ಸುರೇಶ್ವರಗಾಯಕವಾದನೋದಿತಂ (ಶಾಂತಿಪು. ೧೨-೨೨). (ಸಂ. 10 (ಸಂ. ವೈತರಣೀ] 
ವೈಣಕ (ನಾ). ವ ವೈಣ ೧ : ಕ್ರೂರಮಾದ ಕರ್ಮಗಳಿಂದೆ ರಜಕರಾಗಿ. . . ವೈಣಕರಾಗಿ | | ವೈತಸವೃತ್ತಿ (ನಾ). ಅಧಿಕಾರಿ, ವೈರಿ ಮುಂತಾದವರ ಎದುರು (ಬೆತ್ತದಂತೆ 
ಆಭಿಲರಾಗಿ ಮ್ಲೇಂಛರಾಗಿ . . . ಜನಿಸುವರು (ಶೇಷಧ. ೧೮-೨೩). [ಸಂ.] ಬಾಗಿ) ನಮ್ರವಾಗಿ ವರ್ತಿಸುವುದು : ಭೂಜಾಂಗವೃತ್ತಿಗೊಂದಿ ಪರಾಜಿತಮಂ 
ವೈಣವ'(ಗು). ೧. ಬಿದಿರಿನಿಂದ ಮಾಡಿದ : ವರವೃದ್ಧವಿಪ್ರವೇಷವನ್ನು ಧರಿಸುತ್ತ ಕಾಣಲಾಗ ವೈತಸವೃತ್ತಿ ವ್ಮಾಜಮನಿತಲ್ಲದಾರ್ಗಪರಾಜಿತ ದಮಿತಾರಿಯೊಳ್‌ 


ಕರದಿ ವೈಣವದಂಡವಿರದೆ ಪಿಡಿಯುತ್ತ (ಯಗಿಕ. ೧೬). (ನಾ). ೨. ಬಿದಿರಿನ ಕೋಲು; ಮಹೀಮಂಡಳದೊಳ್‌ (ಶಾಂತಿ. ೨-೫೧). (ಸಂ.] 
ಬೆತ್ತ. ೩. ಬಿದಿರಿನ ಕಾಳು ; "“ಬಿದಿರಕ್ಕಿ'' : (ನಾಜರಾ. ಕಿ). ೪. ಬಿದಿರಿನ ಕೆಲಸ |15| ವೈತಸಾವಳಿ (ನಾ). ಬೆತ್ತದ ಗಿಡಗಳ ಗುಂಪು : ಭೂಜಾಂಗವೃತ್ತಿಯಂ ಬಿಸುಟಾ 
ಮಾಡುವವನು ; ಮೇದರ. ೫. ಕೊಳಲು. ೬. ಒಂದು ಬಗೆಯ ಮರ ಮತ್ತು ಜಗದಧಿಪಂಗೆ ವೈತಸಾವಳಿ ಪರಿವಂದಾ ಜಳಕೆಅಗುವವೋಲ್‌ ನಯಭಾಜನರೆಆಗಿದ 
ಅದರ ಹಣ್ಣು : ""ಆಶ್ವತ್ಥಂ, ವೈಣವಂ . . . ಬಾರ್ಹತಂ - ಈ ೬ ಕ್ರಮವಾಗಿ ರಜಿಂಹರೆನಿಸಿದ ಸುಹ್ಮರ್‌ (ಶಾಂತಿಪು ೧೦-೧೫೯). (ಸಂ. ವೈತಸಾವಲಿ) 
ಅಶೃತ್ಮಾದಿ ವೃಕ್ಷಗಳ ಫಲಗಳಿಗೆ ಹೆಸರು'' (ಸದ್ದಾಂತಿ. ೧೫). 1ಸಂ.] ವೈತಾನ (ಗು). ೧. ಯಜ್ಞಕ್ಕೆ ಸಂಬಂಧಿಸಿದ ; ಯಾಗಕ್ಕೆ ಸಂಬಂಧಪಟ್ಟ : 
ವೈಣವಿಕ (ನಾ). ಕೊಳಲನ್ನು ನುಡಿಸುವವನು ; ವೇಣುವಾದಕ ನವರತುನಮಯ ವರ್ಣವೇದಿಕೆ ದುಕೂಲದುರುನವಕವೈತಾನಭೃಂಗಾರಕಲಶಾಳಿಗಳ 
ಕೊಳಲು . . . ಶ್ವಾಸನಿಯಮವನ್ನು ಸಾಧಿಸಿದ ವೈಣವಿಕನ ಕೈಯಲ್ಲಿ ಇದು ಬಹಳ |20) ವಿವಿಧಪೂತಾಂಬುಪೂರಿತಕುಂಭಗಳ ಮಣಿದೀಪಂಗಳೊಲವಿನಿಂದ . . . ಉದ್ವಾಹ 
ಮೃದುಮಧುರ ಗಂಭೀರವಾಗಬಲ್ಲದು (ಗಾನಕ. ೯೮). [ಸಂ.] ಮಂಟಪ ತೋರ್ದುದು (ವೆಂಕಾರಾ. ೧-೨೧-೨೨). "ವೈತಾನವಸ್ನಿ' ಪರಾ. (ನಾ). 
ವೈಣಿಕ (ನಾ). ವೀಣೆಯನ್ನು ನುಡಿಸುವವನು ; ವೀಣಾವಾದಕ : ಎ. ಯಾಗ ; ಯಜ್ಞ. ೩. ಹವಿಸ್ಸು. (ಸಂ. 
ರಾಮಸ್ವಾಮಿದೀಕ್ಷಿತರು ಉದ್ದಾಮಗಾಯಕರು ಹಾಗೂ ವೈಣಿಕರು (ಸಂಗೀಚಂ. ೨೪೧) ; | | ವೈತಾನವಹ್ಲಿ (ನಾ). ಯಜ್ಞಕಾರ್ಯಕ್ಕಾಗಿ ಪ್ರತಿಷ್ಠಾಪಿಸಿದ ಅಗ್ನಿ ; ಹೋಮಾಗ್ನಿ : 
ನಾನೆ ವೀಣೆ, ನೀನೆ ತಂತಿ, ಅವನೆ ವೈಣಿಕ (ಪ್ರೇಮಕಾ. ೩೧-೨). ವೇದಿಯ ಸುತ್ತಲ್‌ ನೆಲೆಗೊಂಡಾದಂ ಸಮಿಧೆಗಳನಾಂತು . . . ಅಘಪರಿಹಾರಕಮಾದೀ 
ವೈಣಿಕಶಿಖಾಮಣಿ ಎ ವೀಣೆಯನ್ನು ನುಡಿಸುವವರಲ್ಲಿ ಅತ್ಮಂತ ಶ್ರೇಷ್ಠ |25) ವೈತಾನವಸ್ನಿ ಸಲಹುಗೆ ನಿನ್ನಂ (ಶಾಕುಂತ. ೫೩-೮೬). (ಸಂ.] 
ನಾದವನು ; ಒಂದು ಬಿರುದು : ನಾಲ್ವಡಿಕೃಷ್ಣರಾಜಒಡೆಯರು, ಶೇಷಣ್ಣನವರಿಗೆ | | ವೈತಾಲಿ, ವೈತಾಳಿ (ಗು). ೧. ಬೇತಾಳಕ್ಕೆ ಸಂಬಂಧಿಸಿದ. ೨. (ಆಲಂ) 
"ವೈಣಿಕಶಿಖಾಮಣಿ' ಎಂದು ಬಿರುದುಕೊಟ್ಟು, ಪಲ್ಲಕ್ಕಿಯಲ್ಲಿ ಅವರನ್ನು ಕೂರಿಸಿ... ಜೋರಾದ ; ಬಿರುಸಾದ : ಮುಗಿದ ಮೊಗ್ಗೆಯ ಬಾಯ ಮುತ್ತಿಟ್ಟು ತೆರೆಯಿಸುವೆ; 
ಮೆರವಣಿಗೆಯಾಗಬೇಕೆಂದು ಅಪ್ಪಣೆಮಾಡಿದರು (ಸಂಗೀಚಂ. ೨೭೦). (ಸಂ. ನೀ ಮೋಡಿಗಾಳಿ ವೈತಾಳಿ ಗಾಳಿ (ಕಠುಶ್ರಾ. ೬೩-೧೨). (ನಾ). ೩. ಬೇತಾಳ. 
ವೈಣಿಕೆ (ನಾ). ವೀಣೆಯನ್ನು ನುಡಿಸುವವಳು : ಸಭೆಯ ನಡುವೆ ಎತ್ತರವಾಗಿ ೪. [ಛಂದ] ಮೊದಲನೆಯ ಮತ್ತು ಮೂರನೆಯ ಪಾದಗಳಲ್ಲಿ ಹದಿನಾಲ್ಕು 
ನಿರ್ಮಿಸಿದ್ದ ವೇದಿಕೆಯ ಮೇಲೆ, ವೈಣಿಕೆಯರಿಬ್ಬರಿಗೆ ಸ್ಥಳವೇರ್ಪಡಿಸಲಾಗಿತ್ತು ಮಾತ್ರೆಗಳೂ ಎರಡನೆಯ ಮತ್ತು ನಾಲ್ಕನೆಯ ಪಾದಗಳಲ್ಲಿ ಹದಿನಾರು 
(ಶಾಂತಲಾ. ೫೮). (ಸಂ. ವೈಣಿಕಾ] ಮಾತ್ರೆಗಳೂ ಬರುವ ಒಂದು ಮಾತ್ರಾವೃತ್ತ ; ಮಾತ್ರಾಛಂದಸ್ಸಿನ ವರ್ಗಕ್ಕೆ 
ವೈಣುಕ (ನಾ). ೧. ಎ ವೈಣವಿಕ. ೨. ಆನೆಯನ್ನು ನಡೆಸುವಾಗ ಅದನ್ನು ಸೇರಿದ ಮಿಶ್ರಜಾತಿಯ ಅರ್ಧಸಮವೃತ್ತ. ವೈತಾಳಿ : ೪. ಆಜುಮಾತ್ರೆಗಳಕ್ಕು 
ಅಂಕೆಯಲ್ಲಿಡಲು ಉಪಯೋಗಿಸುವ, ಕಬ್ಬಿಣದ ಮೊನಚಾದ ತುದಿಯುಳ್ಳ ಮೋಜೆಯೊಳ್‌ ಕರಿ ಸಂಖ್ಯಾತದ ಮಾತ್ರೆ ಯುಗ್ಮದೊಳ್‌ ಮರುದಿಷ್ಟಲಗಂ ತದಂತದೊಳ್‌ 
ಬಿದಿರಿನ ಕೋಲು : ""ತೋತ್ರಂ ವೈಣುಕಮಜ್‌ಗೆ'' (ವಸ್ತುಕೋ. ೮೮-೩೫). [ಸಂ.) ಬರೆ ವೈತಾಳಿ (ಛಂದೋಂಬು. ೩-೨೧೯). ೫. ಮಾಯಾವಿದ್ಕೆ ನ ಮಾಂತ್ರಿಕವಿದೆ : 
ವೈತಂಡವಾದ (ನಾ). ನಿಷ್ಪ್ಟಯೋಜಕವಾದ ವಾದ ; ಹುರುಳಿಲ್ಲದ |೫| ಈಗಳಿನ ಮಾಯಾಸ್ತ್ರೀಯುಂ ವೈತಾಳಿಯೆಂಬುದಾತನ ವದ್ಮೆಯೆಂಬುದುಂ (ಚಾವೂಪು ೧೮೯). 
ಮಾತು : ವೈತಂಡವಾದಿಗಳ ತಾಂಡವವು ನಡೆದಿಹುದು ತಂಡತಂಡಗಳೆಲ್ಲ ಇತ್ತಂಡವೇ ೬. ಮಾಯಾವಿದ್ಕೆಯ ಅಧಿದೇವತೆ : ಅವರೊಳೊರ್ವಂ ವಿದ್ಮಾನಿಧಿ ಎಂಬ 
(ಮುಕ್ತಕಂ. ೪೬-೧). 1ಸಂ.) ಎದೈಯಿನಾವೈತಾಳಿಯಂ ಪ್ರಕಟಂ ಮಾಬ್ಬುದುಂ (ಚಾಮೂಪು. ೧೮೯) ;ಆಗಳೆ ಹರ್ಷೊೋತ್ಕರ್ಷ 
ವೈತಂಡಿಕ (ನಾ). ೧. ಕಣ್ಮಟ್ಟುವಿದ್ಧೆಯನ್ನು ಬಲ್ಲವನು. ೨. ಜಗಳಗಂಟಿ ದಿನಾ ಗಗನಚರಂ ಕರಾಳಿ ವೈತಾಳಿಯನಾ ಭೋಗಿ ಬರಿಸಲ್ಕೆ ಬಂದಿರ್ದೆಗೆಯ್ಯುದೆನಲ್ಕೆ 
ವಿದೈೆಗೆಂದನನಿಂದ್ಕಂ (ನೇಮಿಪು. ೫-೩೭). ೬. (ಆಲಂ) ಬಿರುಸಾದ ಗಾಳಿ ; ಬಿರು 


ಮನುಷ್ಯ ; ವ್ಯಾಜ್ಯ್ಮಮಾಡುವ ವ್ಯಕ್ತಿ: "“ವೈತಂಡಿಕನಲ್‌ ಕುಹಕತೆಯಂ 
ಕೊಂಡಾಡುವನಿಂದ್ರಜಾಲಿಕಂ ತಾನಕ್ಕುಂ'' (ವಸ್ತುಕೋ. ೬೬-೮೬). [ಸಂ.1 40, ಗಾಳಿ : ಕುಂಭಮಾಸದೀ ಗಾಳಿ ಶಾನೆ ವೈತಾಳಿಯಾಗಿ ಬಂದು (ಸೂರ್ಯಪಾ. ೧೫-೧). 
[ಸಂ. ವೈತಾಲೀ) 


ವೈತಂಸಿಕ (ನಾ). ಪಶುಪಕ್ಷಿಗಳ ಮಾಂಸವನ್ನು ಮಾರಾಟಮಾಡುವವನು; 
ಕಸಾಯಿಗಾರ : ""ವೈತಂಸಿಕು, ಸೌನಿಕ, ಕೌಟಿಕ; ಮಾಂಸವಿಕ್ರಯಾ - ಈ ೪ | | ವೈತಾಲಿಕ, ವೈತಾಳಿಕ (ನಾ). ೧. ಪ್ರಾತಃಕಾಲದಲ್ಲಿ ರಾಜನನ್ನು ನಿದ್ರೆಯಿಂದ 
ಸೂನೆಗಾಅಂ'' (ಹಲಾಯು. ೯೭-೪೪೧). ([ಸಂ.) ಎಚ್ಚರಿಸುವವನು ; ಮಂಗಳಪಾಠಕ : ಗಾಯಕ ವಾದಕ ನರ್ತಕ ಕಥಕ ಪುಣ್ಮ ಪಾಠಕ 
ವೈತನಿಕ (ಗು). ೧. ವೇತನಕ್ಕೆ ಸಂಬಂಧಿಸಿದ ; ಸಂಬಳದಿಂದ ಕೂಡಿರುವ : ವೈತಾಲಿ[ಪಾಠಾಂ.೪ಿ]ಕನಿಕರಮುಮಂ ಕೊಟ್ಟು (ಅದಿಪು ೪-೫೪ ವ). ೨. ಮಂತ್ರವಿದ್ಧೆಯನ್ನು 
ಬಲ್ಲವನು ; ಮಾಂತ್ರಿಕ. ೩. ಬೇತಾಳನ ಅನುಚರ. ವೈತಾಳಿಕ : ೧. ನೋಟ 


"ವೈತನಿಕನೌಕರಿ' ಪರಾ. (ನಾ). ೨. ಸಂಬಳದ ಆಧಾರದ ಮೇಲೆ 
ಜೀವಿಸುವವನು : ""ಭೃತಕಂ ವೈತನಿಕನಜ್‌ಗೆ'' (ವಸ್ತುಕೋ. ೬೪-೭೨). [ಸಂ.] ಮನಭಿನಯಿಸಿಯಾಡಿ ತೋರ್ಪ ವೈತಾಳಿಕರಿಂ ಬೀಭತ್ಸರಸಮುಂ . . . ನೆಗಟುತ್ತಮಿರೆ 


po 
ಹಾ ಸ ಘಾನಾ) -:್ಣ /ಘಗೂಗಕಾರಾಣಸಾಘಾಗಾಗಗಾನಾಗಗಾಗಾಾಣಾ ಘಗಾಗಾಗಗಾ ಗಾಗಾ 


45 


ವೈತಾಲಿಕೆ ಆ೦೩೦ ವೈದಿಕಛಂದಸ್ಸು 


(ಜಗವ. ೨-೩೯ ವ) ;ನವವಿಧದ ವೈತಾಳಿಕರ ವರಯುವತಿಯರ ಭಾರಣೆಯ ಭೂಷಣರವದ ಗೌಡಿ ವೈದರ್ಭಿ ಪಾಂಚಾಲಿ ಎಂಬ ರೀತಿತ್ರಯಂಗೂಡಿ . . . ಪಾಡಿ ಮೋಹಿಸುವ 
ಮೇಳವು ಮುತ್ತಿ ಮುಸುಕಿತು ಚಾರುಚಪ್ಪರವ (ಕುವ್ಮಾಆ. ೧೨-೧೯). (ಸಂ.) ಗಾಯಕರಿಂ (ಎವೇಕ. ೧೮೯). [ಸಂ. ವೈದರ್ಭೀ] 
ವೈತಾಲಿಕೆ, ವೈತಾಳಿಕೆ (ನಾ). ಐ ವೈತಾಲಿ ೪. ವೈತಾಳಿಕೆ : ಮೊದಲೊಳ್‌ಪದಿನಾಲ್ಕೆ | | ವೈದರ್ಬೀರೀತಿ (ನಾ). ಇ ವೈದರ್ಭ ೭ : ಶ್ಲೇಷ ಪ್ರಸಾದಾದಿ ಹತ್ತು ಗುಣಗಳೂ 
ರಡನೆಯದಆೊಸ್‌ ಪದಿನಾಜು ಮೂಜಲೊಳ್‌ ಪದಿನಾಲ್ಕಗ್ರದ ಪಾದದೆ ಪದಿನಾಜ್‌ಂತು ಇರುವುದು ವೈದರ್ಭಿೀರೀತಿಯೆಂದೂ ಗೌಡೀರೀತಿ ಪ್ರಾಯಃ ಇದಕ್ಕೆ ವಿರುದ್ವವಾಗಿರುವು 
ದಯಿಪುದಜುವತ್ತು ಮಾತ್ರೆ ವೈತಾಳಿಕೆಗಂ (ಛಂದೋಂಬು. ೩-೨೧೯ ಅಡಿಪದ್ಮ). s ದೆಂದೂ ದಂಡಿಯು ಹೇಳಿದ್ದಾನೆ (ಕೈಪಿಡಿ. ೨೨೧). [ಸಂ.] 
(ಸಂ. ವೈತಾಲಿಕ) ವೈದಿಕ (ಗು). ೧. ವೇದಕ್ಕೆ ಅನುಸಾರವಾದ ; ವೇದದಲ್ಲಿ .ಹೇಳಿರುವ ; 
ವೈತಾಳ (ಗು). ೧. ಬೇತಾಳಕ್ಕೆ ಸಂಬಂಧಿಸಿದ. ೨. ಮಾಯಾವಿದೈೆಗೆ ವೇದೋಕ್ತ : ಸಕಳಲೌಕಿಕಸಾಮಯಿಕೋರುವೈದಿಕವಿಶೇಷವಿವೇಕಪರಾ 
ಸಂಬಂಧಿಸಿದ: "ವೈತಾಳವಿದ್ಕೆ' ಪರಾ . (ನಾ). ೩. ಬೇತಾಳ ; ಪಿಶಾಚಿ : ಯಣಂ ಪ್ರಕಟಿತೋಕ್ತಿವಿವಿಕ್ತಕಳಾಕಳಾಪಕ(ನು]ಪಾಹಿತಸಾಹಿತ್ಮವಿದ್ಧೆಯೊಳ್‌ 
ಮದಮತ್ಸರವೈತಾಳ ಸಂಪಾದನವಲ್ಲದೆ ಅನುಭಾವವೆಲ್ಲಿಯದೊ (ಬಸಹೆ. ೪೩-೧೦೭). (ಕವಿರಾ. ೩-೨೧೮) ; ಶ್ರೀಕಾಂತಾಪತಿ . . . ಲೌಕಿಕವೈದಿಕಶಾಸ್ತ್ರವಿವೇಕಕಲಾಭಿಜ್ಞನೆನಿಸಿ 
[ಸಂ. ವೈತಾಲ] 10| ನೆಗಬ್ಬಂ ಧರೆಯೊಳ್‌ (ಛಂದೋಂಬು. ೧-೨೦). ೨. ವೇದಾಧ್ಮಯನ ಮಾಡಿದ ; 
ವೈತಾಳವಿದೈ (ನಾ). ಮಾಯಾವಿದ್ಕೆ : ಅಶನಿಘೋಷಂ . . . ವೈತಾಳವಿದೈೆಯಂ ವೇದಪಾರಂಗತನಾದ ; ಶಾಸ್ತ್ರವನ್ನು ಅನುಸರಿಸುವಂಥ : ಆ ಗುಡಿಸಲುಗಳಲ್ಲಿ 
ಸುತಾರೆಯ ರೂಪಿನೊಳಲ್ಲಿರಿಸಿ ಪೋದಂ ಇತ್ತಂ ಮಾಯಾಸುತಾರೆಯಂ ಕುಕ್ಕುಟಸರ್ಪಂ ವೈದಿಕಬ್ರಾಹ್ಮಣರು, ಶಿವಭಕ್ತರಾದ ತಮ್ಮಡಿಗಳು . . . ಜಂಗಮರುಗಳು ಇದ್ದರು 
ಕೊಂದುದು (ಚಾವುಪು. ೧೮೮). (ಸಂ. ವೈತಾಲವಿದ್ಕಾ) (ಶ್ರೀರಾಯ. ಆ). ೩. ಪವಿತ್ರವಾದ ; ಪರಿಶುದ್ಧವಾದ ು ಲಲಿತ ವೈದಿಕಧರ್ಮ 
ವೈತಾಳಿ "ವೈತಾಲಿ' ನೋ. ಮಾರ್ಗವನಳಿದು ಹೆಚ್ಚಿದ ಕಾಲನೇಮಿಯ ತಲೆಯ ಕೊಂಡನು ಚಕ್ರದಲಿ ದೈತ್ಕಾರಿ ಪೂರ್ವ 
ವೈತಾಳಿಕ "ವೈತಾಲಿಕ' ನೋ. 15| ದಲಿ(ಕುವ್ಮಾಗ ೫-೮). ೪. ಗೊಡ್ಡು ಸಂಪ್ರದಾಯದ ; ಕಂದಾಚಾರವುಳ್ಳ : ಒಲ್ಲೆನೆ 
ವೈತಾಳಿಕೆ "ವೈತಾಲಿಕೆ' ನೋ. ವೈದಿಕ ಗಂಡನ ನಾನೆಲ್ಲಾದರು ನೀರ ದುಮುಕುವೆನಮ್ಮ (ಪುರಂದ. ೨-೧೮೫ ಪಲ್ಲವಿ). 


ವೈದಂಡಿಕ (ನಾ). [ಕಾವ್ಮಮಾ] ಕಂದಗಳೂ ವೃತ್ತಗಳೂ ಇರುವ ಒಂದು 
ಬಗೆಯ ಪ್ರಾಚೀನ ಕಾವ್ಯಪ್ರಕಾರ ; ಬೆದಂಡೆ : ""ವೈದಂಡಿಕಂ ನೋಡಲ್‌ 
ಬೆದಂಡೆಯೆಂದಕ್ಕು'' (ಕಬ್ಬಕ್ಕೆ. ೮೦) ; ಪರಮೇಶ್ವರನ ಮಹಿಮಾತಿಶಯಮಂಗಳಂಗಳೊಳಂ 
ಮುಕ್ತಕಂ ಕುಲಕಂ ಕೋಶಂ ಸಂಘಾತಮೆಂಬ ರಚನಾವೈಚಿತ್ಮಚಿತ್ರಾಯತನ ವೈದಂಡಿಕ 
ಪ್ರಬಂಧ ಬಂಧುರಪದ್ಮಬಂಧದೊಳಂ . . . ಲೀಲೆಯಂ ತಳೆದು (ಅನಂಪು. ೧೦-೨೮ ವ) ; 
ಬೆದಂಡೆ - ವೈದಂಡಿಕಂ (ಶಮದ. ಪಂ. ೨). "ಬೆದಂಡೆ ' ಪರಾ. (ಸಂ. ವೈದಂಡಿಕಾ] 
ವೈದಗ್ಹ್ಯ (ನಾ). ೧. ಪಾಂಡಿತ್ಯ. ೨. ಜಾಣತನ. ೩. ಶಕ್ತಿ ; ಸಾಮರ್ಥ, ತಿಳಿಯದಿದ್ದರೂ ಬಯ್ದಾಡಲಿಕ್ಕೆ ಬಲ್ಲ (ಗಾಡ). ಪ. ವೇದಪಾರಂಗತನಾದ 
೪. ರಚನಾಕೌಶಲ. ೫. ಮೋಸ ; ಕಪಟ. (ಸಂ. ಬ್ರಾಹ್ಮಣ ; ವೇದಾಧ್ಯಯನ ಮಾಡಿದ ಬ್ರಾಹ್ಮಣ : ಜನದ ಕವಿತೆಗೆ ಶಿಲ್ಕುವವೆ 


(ನಾ). ೫. ವೇದ : ತಾಂತ್ರಿಕ ವೈದಿಕವೆಂಬೆರಡು ಪೂಜಾಭೇದಗಳಂ . . . 
ವೈದಗ್ಲ್ಯಜನ (ನಾ). ವಿದ್ವಜ್ಞನ : ದರ್ಶನಪ್ರಸ್ತಾವಘಟನಾವಸರಪ್ರಾಪ್ತವೈದಗ್ಹ,ಜನ |25| ಬಳಿಕ್ಕಾಘ್ರಾಯ ಎನುತಲಾಘ್ರಾಯವಿಂದಂತಿ ವೇದಾಶ್ವಾನವೆನಲಾ ಸ್ವಯಂಭುನಿತ್ಮಂ 


ಪಂಚಶುದ್ದಿಗಳಂ ವಿಸ್ತರಿಸುವದಲಲ್ಲಿ . . . ಧ್ಯಾನಾದಿ ರಚನಂಗೈವುದೇ 
ಆತ್ಮಶುದ್ದಿಯೆನಿಸುವುದು (ವಿವೇಕ. ೯೨) ; ಭಾರತೀಯ ದಾರ್ಶನಿಕಪದ್ಧಶಿಯ 
20) ಬೆಳವಣಿಗೆಯಲ್ಲಿ ವೈದಿಕ ಮತ್ತು ಅವೈದಿಕಗಳೆಂಬ ಮುಖ್ಯ ವಿಚಾರಧಾರೆಗಳು 
ಪ್ರವಹಿಸಿವೆ (ತತ್ಸಪ್ರಾ ೧೯). ೬.ವೇದೋಕ್ತವಾದ ಕ್ರಮ, -ವಿಧಿ : ವಿಪ್ರರ ಕರಸಿ 
ವೈದಿಕದಿಂದ ರಚಿಸಿದರಗ್ನಿಯನು ಮಾಡಿದರು ಭಾಷೆಗಳ (ಕುವ್ಮಾದ್ರೋ. ೨-೬) ; ವೈದಿಕ 


ಸಂಭಾಷಣಗೋಷ್ಠೀನಿರ್ದೇಶ . . . ಸಮಾನೋದಿತಕಾಲದೊಳ್‌ (ಶಾಂತಿಪು ೯-೧೯೨ ವ). ಶಂಭುವುಳಿದರಲ್ಲೆಂಬರೈ ವೈದಿಕರಲೈ (ವೀಶ್ಶಪು. ೪-೪-೫೬) ; ಹದಿಬದೆಯರ ಪೆಸರ್ಗೊಂಡು 
[ಸಂ.) ಪೊಗಳ್ಳುದು ವಿದಿತವೈಸಲೆ ವೈದಿಕರಿಗೆ (ಹದಿಬ. ೨-೧೫). ಆ. ಆಚಾರಗಳನ್ನು ಶ್ರದ್ಧೆಯಿಂದ 
ವೈದರ್ಭ (ಗು). ೧. ವಿದರ್ಭದೇಶಕ್ಕೆ ಸೇರಿದ, - ಸಂಬಂಧಿಸಿದ. (ನಾ). ಪಾಲಿಸುವವನು; ಸಂಪ್ರದಾಯನಿಷ್ಠ. ೯. ಕಾಲಕ್ಕೆ ತಕ್ಕ ನಾಗರಿಕತೆಯಿಲ್ಲದ 
೨. ವಿದರ್ಭದೇಶದ ರಾಜ. ೩. ದಮಯಂತಿಯ ತಂದೆ ; ಭೀಮರಾಜ : ಮನುಷ್ಯ ; ಪುಳಿಚಾರು : "ವೈದಿಕಗೊಡ್ಡು' ಪರಾ. ೧೦. ಪಿತೃಕಾರ್ಯ ; 
ಅಟ್ಟಿದಂ ಧರಣೀಶರ್ಗೆಸೆವೋಲೆಯಂ ಚರರುಮಂ ವೈದರ್ಭಭೂಪಾಲಕಂ (ನಳಚಂ. ೨೨೨). | 30 ಶ್ರಾದ್ಧ : ನಾಳೆ ನಮ್ಮ ತಾತನವರ ವೈದಿಕ (ರೂಢಿ). ಸಂ.) 
೪. ರುಕ್ಮಿಣಿಯ ತಂದೆ ; ಭೀಷ್ಮಕ. ೫. ಭೋಜರಾಜ. ೬. ಒಸಡಿನ ಮೇಲೆ | | ವೈದಿಕಕ್ರಿಯೆ (ನಾ). ವೇದೋಕ್ತವಾದ ಆಚರಣೆ ; ಶಾಸ್ತ್ರದಲ್ಲಿ ಹೇಳಿರುವ 
ಏಳುವ ಒಂದು ಬಗೆಯ ಕುರು : ವೈದರ್ಭ ಎಂಬ ದಂತಮೂಲರೋಗ ರಕ್ತವಾತಗಳಿಂದ ವಿಧಿ : ತಾನು ಮಾಡಿದ ಕರ್ಮಗಳ ದುಷ್ಪಫಲಗಳನ್ನು ಸರಿಪಡಿಸಲು ಬೇರೆಯವರಿಗೆ 
ಹುಟ್ಟುವುದು (ವೃದ್ಮಸಾ. ॥, ೧೨೪). ೭. [ಕಾವ್ಯಮಾ] ಮೂರು ಬಗೆಯ ಸಾಧ್ಯವಿದೆ ಎಂಬುದು ಶ್ರಾದ್ದ ಹಾಗೂ ಇತರ ವೈದಿಕಕ್ರಿಯೆಗಳು ತೋರಿಸುತ್ತವೆ 
ಕಾವ್ಕಮಾರ್ಗಗಳಲ್ಲಿ ಒಂದು : ವೈದರ್ಭಗೌಡಮಾರ್ಗವಿಭೇದಂ ಬಗೆವೊಡೆ (ತತೃಪ್ರಾ. ೨೭). (ಸಂ. ವೈದಿಕಕ್ರಿಯಾ] 
ಗತಾನುಗತಿಕಂ (ಕಾವ್ಮಾವ. ೫೨೨) ; ಪರಿಚ್ಛೇದದ ಬಹುಭಾಗವು ವೈದರ್ಭ, ಗೌಡ ಎಂಬ |35| ವೈದಿಕಗಾನ (ನಾ). ವೇದಗಳಲ್ಲಿ ಕಂಡುಬರುವ ಸಂಗೀತ ; ವೇದಗಾನ : 
ಎರಡು ಕಾವ್ಮಮಾರ್ಗಗಳ ವಿಭೇದವನ್ನು ಪ್ರತಿಪಾದಿಸುವುದಕ್ಕೇ ಮಾಸಲಾಗಿದೆ ವೇದಯುಗದಲ್ಲಿ ಈ ಬಗೆಯ ವೈದಿಕಗಾನವಿದ್ದರೂ ಲೌಕಿಕವಾದ ಸಂಗೀತವೂ 
(ಭಾರಮಾ. ೨೯). [ಸಂ.) ಸಮಪ್ರಮಾಣದಲ್ಲಿದ್ದಿರಬೇಕು (ಭಾರದ. ೫೩೭) ; ಭಾರತೀಯಸಂಗೀತ, ಸ್ಥೂಲವಾಗಿ 
ವೈದರ್ಭಮಾರ್ಗ (ನಾ). [ಕಾವ್ಯಮಾ] ಕಾವ್ಮಬಂಧದಲ್ಲಿರುವ ಒಂದು ಎರಡು ರೀತಿಯಲ್ಲಿದೆ -೧. ವೈದಿಕಗಾನ ಅಥವಾ ಪವಿತ್ರಗಾನ (ಸಂಗೀಚಂ. ೬೫). 
ನಿರ್ದಿಷ್ಟವಾದ ಶೈಲಿ : ಶ್ಲೇಷ, ಪ್ರಸಾದ, ಸಮತೆ . . . ಸಮಾಧಿ - ಈ ಹತ್ತು (ಸಂ.] 
ಗುಣಗಳೇ ವೈದರ್ಭಮಾರ್ಗದ "'ಪ್ರಾಣ'' (ಭಾರಮಿ. ೨೯). [ಸಂ.] 4; ವೈದಿಕಗೊಡ್ಡು (ನಾ). ಮಂತ್ರಾರ್ಥವನ್ನರಿಯದೆ ಕೇವಲ ಆಚಾರಗಳನ್ನು 
ವೈದರ್ಭರೀತಿ (ನಾ). ಎ ವೈದರ್ಭ ೭ : ಗೌಡರೀತಿ ವೈದರ್ಭರೀತಿ ಪಾಂಚಾಲರೀತಿ ಮಾತ್ರ ಅನುಸರಿಸುವವನು ; ಕಂದಾಚಾರದವನು : ಮೊನ್ನೆ ನನ್ನ ಗೆಳೆಯರು 
ತ್ರಯಸಮೇತಮಾಗಿ (ಎವೇಕ. ೧೭೯). (ಸಂ.) ಬಂದಾಗ ಕುಡಿಯುವುದಿಲ್ಲವೆಂದು ಹಟಹಿಡಿದೆ. ಆಗ ಅವರೆಲ್ಲರು ನಿನಗೆ ಏನೆಂದ 
ವೈದರ್ಭಿ (ನಾ). ೧. ವಿದರ್ಭದೇಶದ ರಾಜಕುಮಾರಿ ; ಭೀಮರಾಜನ ರೆಂಬುದನ್ನುಬಲ್ಲೆಯಾ? . . . ವೈದಿಕಗೊಡ್ಡೆಂದು ನಾಮಕರಣ ಮಾಡಿ ನಕ್ಕರು 
ಮಗಳು ; ದಮಯಂತಿ : ತನು ರೋಮಾಂಚನವಪ್ಪುಕೆಯ್ಕ್ಶಲಧರಂ ಬೆಳ್ಬಾಗಲ್‌ (ಜಯಂತ. ೧೦೪). (ವೈದಿಕ 3- ಗೊಡ್ಡು) 
, ಚಿತ್ತ ಕಾಂತನ ಸಂಗಂಬಡೆದಂತೆ ಮೈಮೆವಡೆದಳ್‌ ವೈದರ್ಭಿ ವಿಶ್ರಾಂತಿಯಿಂ |4| ವೈದಿಕಛಂದಸ್ಸು (ನಾ). ವೇದಗಳಲ್ಲಿ ಕಂಡುಬರುವ ಛಂದಸ್ಸು ; ಅಕ್ಬರ 
(ನಳಚಂ. ೧೪೧). ೨. ಭೀಷ್ಮ ಕರಾಜನ ಮಗಳು ; ರುಕ್ಮಿಣಿ. ೩. - ವೈದರ್ಭ ೭ : | ನಿಯಮಕ್ಕೊಳಪಟ್ಟ ಛಂದಸ್ಸು : ಸಂಸ್ಕೃತದಲ್ಲಿ ವೈದಿಕಛಂದಸ್ಸೆಂದೂ ಲೌಕಿಕ 


ವೈದಿಕತೇಜಸ್ಸು ೮೦೩೧ ವೈದ್ಯ 


ಛಂದಸ್ಸೆಂದೂ ಎರಡು ವಿಧ. ವೈದಿಕಛಂದಸ್ಸು ವೇದಗಳಲ್ಲಿ ಕಾಣುವುದು (8೩೩. ೧೦೫) ; | | ಬ್ರಾಹ್ಮಣನಾಗಿ ಬಾಳಿದ (ಠವಹಂ. ೩೧). (ನಾ) ೨. ವ ವೈದಿಕ ೭ : ವೈದೀಕರಾದ 

ಅಕ್ಷರ ನಿಯಮಕ್ಕೊಳಗಾದ ವೈದಿಕಛಂದಸ್ಸಿನಲ್ಲಿ ಪ್ಲುತಕ್ಕೆ ಮೂರುಮಾತ್ರೆಯ _ ನಮ್ಮ ತಂದೆಯವರು ಬೆಂಗಳೂರಿಗೆ ಬರುವರೆಂದು ವದಂತಿ (ಗರುದಾ. ೧೪). ೩, ಶ್ರಾದ್ಧ; 

ಲೆಕ್ಕಾಚಾರವಿದೆ (ಸಂಶೋಧ. ೧೦೩). [ಸಂ. ವೈದಿಕಛಂದಸ್‌] ತಿಥಿ : ಶಾಸ್ತ್ರಿಗಳವರು ವೈದೀಕಕ್ಕೆ ಬರಲು ಒಪ್ಪಿಕೊಂಡರು (ರೂಢಿ). ( ಸಂ. ವೈದಿಕ] 

ವೈದಿಕತೇಜಸ್ಸು (ನಾ). ಬ್ರಹ್ಮಜ್ಞಾನದ ವರ್ಚಸ್ಸು : ಒಂದೇ ಜಗಿತಕ್ಕೆ ಅವನು | | ವೈದುಷ್ಯ (ನಾ). ಪಾಂಡಿತ್ಮ ; ವಿದ್ವತ್ತು : ವೈದುಷ್ಕದಿಂ ಪೂಜ್ಮನಾಗದ ವಿಪ್ರ 
ಕರ್ಮಠತನದತ್ತ ಜಿಗಿದನು . . . ಮುಖವು ವೈದಿಕತೇಜಸ್ಸಿನಿಂದ ಕಂಗೊಳಿಸತೊಡಗಿತು | 5| ನಂತೆ. . . ಅಖಿಳಬಾಂಧವರೊಡನೆ ಬದುಕದ ಮನುಷ್ಯಸಂಸಾರದಿಂದೇನು 
(ಗಂಮಾಯಿ. ೨೯೫). (ಸಂ. ವೈದಿಕತೇಜಸ್‌) (ಚೈಮಿಭಾ. ೨-೧೮) ; ಷಡಕ್ಷರಿಯ ಕೃತಿಗಳಲ್ಲಿ ಆಶ್ಚರ್ಯಕಾರಕವಾದ ಪ್ರತಿಭೆ ಆಳವಾದ 

ವೈದಿಕದರ್ಶನ (ನಾ). ವೇದದ ಸಾರವನ್ನು ಹೇಳುವ ಶಾಸ್ತ್ರ : ಭರತಖಂಡದಲ್ಲಿ ಜೀವನವನ್ನು ಸ್ಪರ್ಶಿಸದೆ ವೈದುಷ್ಕದ ಇಲ್ಲವೆ ಚಮತ್ಕತಿಯ ರೂಪ ತಾಳಿರುವುದು 
ಆರು ವೈದಿಕದರ್ಶನಗಳು ಪ್ರಸಿದ್ಧವಾಗಿವೆ (ಭಾರದ. ೧೫೦). [ಸಂ.] ಹೆಚ್ಚು (ಕಸಾಚ. ೩೫೪). [ಸಂ.) 

ವೈದಿಕಪದ್ಧತಿ (ನಾ). ವೇದಗಳಲ್ಲಿ ಪ್ರತಿಪಾದಿತವಾಗಿರುವ ಧರ್ಮ,- | | ವೈದೂರ್ಯ (ನಾ). ನವರತ್ನಗಳಲ್ಲಿ ಒಂದು : ಬೆಳಗುತಿಹ ಗೋಮೇಧಿಕದ 
ಮಾರ್ಗ : ವೈದಿಕಪದ್ದತಿಗಿಂತಲೂ ಪ್ರಾಚೀನವಾದ ಪದ್ಧತಿ ಯಾವುದೂ ಕಂಡು |10| ಕವಾಟಗಳೆಸೆದು ಪೊಳವುತಿಹ ಮಾಣಿಕ್ಕಕಲಶಗಳ ವೈದೂರ್ಯಲೋವೆಗಳ ಗಾಡಿಯಿಂದ 
ಬರುವುದಿಲ್ಲ (ಹಿಂದಸಾ. ೧೫೨). [ಸಂ.] . « ೬ ಕೌತುಕಂಬಡೆದಿರ್ದುದು (ವೆಂಕಾರಾ. ೧-೨೧-೧೧). (ಸಂ.] 

ವೈದಿಕಮತ (ನಾ). ವೇದದಲ್ಲಿ ಹೇಳಿರುವ ಮತ ; ವೇದೋಕ್ತಪಂಥ : | | ವೈದೃಶ್ಯ (ನಾ). ಪ್ರತ್ಕೇಕತೆ ; ವಿಭಿನ್ನತೆ : ಈ ಮಹಾವಜ್ರದ ಕಾಂತಿಯು ವೈದೃಶ್ಯ 
ಪೂರ್ವಕಾಲದಲ್ಲಿ ವೈದಿಕಮತವೂ ಔಪನಿಷದಮತವೂ ಸ್ವತಂತ್ರಗಳಾಗಿ ಶುದ್ಧವಾಗಿ ದಿಂದ ನಮ್ಮ ಗಮನವನ್ನು ಸೆಳೆಯಲೆಂಬಂತೆ . . . ಮಿನುಗುತ್ತಿದೆ (ನಕ್ಷತ್ರ. ೧೦). [ಸಂ.) 
ಮಿಶ್ರವಿಲ್ಲದೆ ಇದ್ದುವು (ಒಂದಸಾ. ೧೩೩) ; ವೈದಿಕಮತವು ಭೂತಪೂಜೆಯಿಂದ ವೈದೇಶಿಗ (ನಾ). ಹೊರನಾಡಿನವನು ; ಪರದೇಶಿ : ನರರು ವೈದೇಶಿಗರು 
ಆರಂಭವಾಯಿತೋ ಅಥವಾ ದೇವತಾಪೂಜೆಯಿಂದ ಆರಂಭವಾಯಿತೋ ಹೇಳಲು |15, ಕಾರ್ಯಾತುರರು ನಾವು (ಕುವ್ಮಾಅ. ೧೧-೩೭). [ಆ ಸಂ. ವೈದೇಶಿಕ) 
ಸಾಧ್ಯವಾಗಲಿಲ್ಲ (ಭಾತತ್ತ್ವ. ೩೫). [ಸಂ.) ವೈದೇಹ (ನಾ). ೧. ವಿದೇಹರಾಜ್ಯಕ್ಕೆ ಸಂಬಂಧಿಸಿದುದು. ೨. ಒಂದು ದೇಶದ 

ವೈದಿಕವಾಜ್ಮಯ (ನಾ). ವೇದದಲ್ಲಿರುವ ಸಾಹಿತ್ಯ ; ವೇದ :ವೈದಿಕವಾಜ್ಮಯದಲ್ಲಿ ಹೆಸರು : ಸಮಸ್ತಾವನಿಯ ನೃಪರೊಗ್ಗಾಯ್ತು ವರವೈದೇಹನಗರದಲಿ 
ಉಪನಿಷತ್ತುಗಳು ಬಹಳ ಮಹತ್ವಪೂರ್ಣ ಸ್ಥಾನವನ್ನು ಪಡೆದಿವೆ (ಭಾರದ. ೩೫). [ಸಂ.) (ತೊರರಾ. ೧-೧೨-೨೬). ೩. ವಿದೇಹದೇಶದ ರಾಜ ; ಸೀತೆಯ ತಂದೆ ; ಜನಕ 

ವೈದಿಕವಿದ್ಕೆ (ನಾ). ಪೌರೋಹಿತ್ಮ ಮುಂತಾದ ವೇದಸಂಬಂಧವಾದ ವಿದೆ : ರಾಜ : ವೈದೇಹನಾಗಾ ನೃಪತಿ (ಪಾಠಾ. ಬಳಿಕಾ ವಿದೇಹನೃಪಾಲ] ದಶರಥನ ... 
"ಈ ವೈದಿಕವಿದೈಯಲ್ಲೇನಿದೆ ಮಣ್ಣು? ನನ್ನ ಮಗ ದೊಡ್ಡ ಸಾಹೇಬನಾಗಬೇಕು' ಎಂಬ |20| ಅವಿರಳೋತ್ಸವದಿಂದಿದಿರ್ಗೊಂಡೊಯ್ದನೊಲವಿನಲಿ (ತೂರರಾ. ೧-೧೬-೧೫). ೪. ವಿದೇಹ 
ಹಂಬಲ ಶಾಲಬ್ಬೆಯದು («ಹೊಸಕ್ತಿ. ೧೭) ; ರಾಮಭಟ್ಟರು ಎಂತು ವೈದಿಕವಿದೈಗೆ ದೇಶದ ಪ್ರಜೆ ; ವಿದೇಹದೇಶದಲ್ಲಿ ವಾಸಿಸುವವನು. ೫. ವ್ಯಾಪಾರಿ ; 
ಶಾಸ್ತ್ರಿಗಳಂತು ಲೌಕಿಕಕೆ (ಇಂಚಾಪ. ೧೭-೭೪). (ಸಂ. ವೈದಿಕವಿದ್ಕಾ) ವರ್ತಕ : "'ವಣಿಜಂ ವೈದೇಹಂ'' (ವಸ್ತುಕೋ. ೬೨-೬೬). (ಸಂ.] 

ವೈದಿಕವೃತ್ತಿ (ನಾ). ಪೌರೋಹಿತ್ಯ ಮುಂತಾದ ವೈದಿಕಮಾರ್ಗದ ವಿಧಿಗಳನ್ನು | | ವೈದೇಹಕ (ನಾ). ೧. ವ್ಯಾಪಾರಿ ; ವರ್ತಕ : ಗ್ರಾಮಭೃತಕ (ಕೂಲಿ ಕೆಲಸ 
ಮಾಡಿಸುವ ಕೆಲಸ : ವೈದಿಕವೃತ್ತಿಯನೆ ಎತ್ತಿ ಅವ ಓದನಕೆ ಮನೆಮನೆಯ ಸುತ್ತಿ ಗಾರ)ರಿಗಾಗಲಿ ವೈದೇಹಕ(ವ್ಶಾಪಾರಿ)ರಿಗಾಗಲಿ ಆರಂಬಕ್ಕೆ ಕೊಟ್ಟು ಅವರಿಂದ ಹೆಚ್ಚು 
(ಪುರಂದ. ೫-೯೩-೫) ; ಅಪ್ಪನದು ಹೀಗೆ ವೈದಿಕವೃತ್ತಿಯಾದರೆ ಶ್ಮಾಮಕಕ್ಕನದು |25| ಬೆಳೆಯನ್ನು ಎತ್ತಿಸಿ ತಾನು ಅಧಿಕಲಾಭವನ್ನು ಪಡೆಯಬಹುದು (ಭಾರದ. ೩೬೨). 
ಸಂಪೂರ್ಣಲೌಕಿಕ (ಹೊಸಕ್ತಿ. ೨೪೯). (ಸಂ.] ೨. ಬ್ರಾಹ್ಮಣಸ್ತ್ರೀಗೂ ವೈಶ್ಶನಿಗೂ ಹುಟ್ಟಿದವನು : ""ವೈದೇಹಕಂ, ತಸ್ಕಾಂ, 

ವೈದಿಕಸಂಪ್ರದಾಯ (ನಾ). ವೇದೋಕ್ತವಾದ ರೀತಿ, - ಪದ್ಧತಿ : ವೈದಿಕ ಆ ಬ್ರಾಹ್ಮಣಸ್ತೀಯಲ್ಲಿ, ವಿಶ: - ವೈಶ್ಮನ ದೆಸೆಯಿಂದ ಹುಟ್ಟಿದವನ ಹೆಸರು'' 
ಸಂಪ್ರದಾಯದ ಬೆಳವಣಿಗೆಗೆ ಆಗಾಗ ಅಡ್ಡಿ ಆತಂಕಗಳು ಒದಗಿವೆ (ಭಾರದ. ೨೮) ; (ಸಿದ್ಧಾಂತಿ. ೩೦೯). (ಸಂ. 
ಪ್ರಾಚೀನಕಾಲದಿಂದಲೂ ವೈದಿಕಸಂಪ್ರದಾಯಕ್ಕೆ ಸೇರಿದ ಶೈವವಲ್ಲದ ಸಿದ್ಧಾಂತಗಳಿಗೆ ವೈದೇಹಿ (ನಾ). ೧. ವಿದೇಹರಾಜನ ಮಗಳು; ಸೀತೆ : ಕುಲಭೂಭೃದೃವೆ 

ವಿರುದ್ಧವಾಗಿ ಶೈವಸಂಪ್ರದಾಯಗಳು ಅನುಸರಿಸಿಕೊಂಡು ಬರುತ್ತಿವೆ (ಭಾತತ್ತ್ವ. ೬೧೮). |30) ಲಕ್ಷ್ಮಣಾಭಿನುತೆ ರಾಮೋತ್ಕಂಠೆ ವೈದೇಹಿ ಮಂಜುಲವೇಣೀರಮಣೀಯೆ(ಪುಷ್ಪಪು. ೨-೮) ; 


ಕತಾ ಜಾಜ್‌ ಇಹದ ಕಾರ ಡಾ 


[ಸಂ.) ಹೊಯ್ಲ್ಸಿದನು ಡಂಗುರವ . . . ವೈದೇಹಿಯನು ವರಿಸುವಡೆ ಈಶದತ್ತಮಹೋಗ್ರತರ 

ವೈದಿಕಸಂಸ್ಕೃತಿ (ನಾ). ವೇದಗಳಿಗೆ ಸಂಬಂಧಿಸಿದ ಸಂಸ್ಕೃತಿ: ಭಾರತೀಯ ಬಾಣಾಸನವ ತೆಗೆದೇಟ್‌ಸುವ ಬಲುಸಾಸಿಗರು ಬಹುದೆಂದು (ತೊರರಾ. ೧-೧೩-೧೨). 
ಸಂಸ್ಕೃತಿಯನ್ನು ವೈದಿಕಸಂಸ್ಕೃತಿ ಎಂದು ಹೇಳುವುದರಲ್ಲಿ ಔಚಿತ್ಯವಿದೆ ೨. ವರ್ತಕನ ಹೆಂಡತಿ. ೩. ಒಂದು ಬಗೆಯ ಸಸ ; ಹಿಪ್ಪಲಿ : ""ಕೃಷ್ಣಾ, 
(ಯಕ್ಸಾರ. ೯೬ ಪೀಠಿಕೆ). |ಸಂ.) ಉಪಕುಲ್ಮಾ, ವೈದೇಹೀ, ಮಾಗಧೀ, ಪಿಪ್ಪಲೀ, ಕಣಾ - ಈ ೬ ಹಿಪ್ಪಲಿ'' (ಹಲಾಯು. 
ವೈದಿಕಸಿದ್ದಾಂತ (ನಾ). ವೇದಗಳಲ್ಲಿ ಹೇಳಿರುವ ತತ್ತ್ವ : ಬೌದ್ಧತತ್ತ್ವ |35 ೧೦೦-೪೬೦). ೪. ಗೋರೋಚನ. ೫. ಅರಿಶಿನ. ೬. (ವಿದೇಹ ದೇಶದ) ಹಸು. 


ಜೈನಸಿದ್ಧಾಂತಗಳ ಪ್ರವಾಹದ ಎದುರಿಗೆ ವೃದಿಕಸಿದ್ಧಾಂತವನ್ನು ನಿಲ್ಲಿಸಲು ಯತ್ನಿಸಿದ (ಸಂ. ವೈದೇಹೀ] 
ಶಂಕರಾಚಾರ್ಯರ ಆದ್ವೈತಮತ . . . ಬೌದ್ಧತತ್ವೃಕ್ಕೆ ಸಮಾಪ ಎಂಬ ಭಾವನೆ | | ವೈದ್ಯ (ಗು). ೧. ವೇದಕ್ಕೆ ಸಂಬಂಧಿಸಿದ. ೨. ರೋಗಚಿಕಿತ್ಸೆಗೆ ಸಂಬಂಧಪಟ್ಟ; 
ಬೆಳೆಯಿತು (ಭಾರದ. ೨೪೬). [ಸಂ.) ಔಷಧೋಪಚಾರಕ್ಕೆ ಸಂಬಂಧಿಸಿದ. (ನಾ). ೩. ಪಂಡಿತ ; ವಿದ್ವಾಂಸ. 
ವೈದಿಕಾಗಮ (ನಾ). ವೇದೋಕ್ತತತ್ತ್ವಗಳಿಗ ಆ ನುಸಾರವಾಗಿರುವ ಆಗಮ ; ೪- ವೇದವನ್ನು ಬಲ್ಲವನು; ವೇದವಿದ. ೫. ರೋಗಚಿಕಿತ್ಸೆ ; ಔಷಧೋಪ 
ವೈಷ್ಣವ ಆಗಮಗಳಾದ ವೈಖಾನಸ ಮತ್ತು ಪಾಂಚರಾತ್ರ ಆಗಮಗಳಲ್ಲಿ |4| ಚಾರ : ಜ್ಯೋತಿಷ್ಯ . . . ವೈದ್ಯ ಗಾರುಡ ಸಂಗೀತ ನಾಟ್ಕ ಸಾಮುದ್ರಿಕ ಭೂತಾ 
ಒಂದು : ವಿಶ್ವದ ವಿಶಿಷ್ಟಕಲೆಗಳ ಮಾತೃಕೆಯಾಗಿರುವ ವೈಖಾನಸಾಗಮವು ದ್ಯಲ್ಪವಿದ್ಧೆಯನೋತು ಕಲ್ತರೆ (ಕೈಕವ. ೪-೪-೨) ; ಪುರ ನಗರ ಮೊದಲಾದವುಗಳ ರಚನೆ 
ವೈದಿಕಾಗಮವೆಂದೇ . . . ಪರಿಗಣಿತವಾಗಿದೆ (ಭಾರದ. ೧೭೬). [ಸಂ.] , ೬ ೬ ನೃತ್ಯ, ವೈದ್ಯ ಮೊದಲಾದ ಅರವತ್ತು ನಾಲ್ಕು ಕಲೆಗಳಿಗೂ ಆಗಮಶಾಸ್ತ್ರವು 
ವೈದಿಕೋಕ್ತಿ (ನಾ). ವೇದದಲ್ಲಿ ಹೇಳಿರುವ ಮಾತು : ವೈದಿಕೋಕ್ತಿಗಳಲಿ ಹರಿಶ್ಚಂದ್ರಾದಿ ಆಶ್ರಯವಾಗಿದೆ (ಭಾರದ. ೭೦). ೬. ರೋಗಗಳಿಗೆ ಚಿಕಿತ್ಸೆ ಮಾಡುವವನು; ಡಾಕ್ಟರು: 
ರಾಯರು ರಾಜಸೂಯದೊಳಾದರನಿಬರೊಳಗ್ಗಳೆಯರು (ಕುವ್ಮಾಸ. ೧-೮೭). ([ಹಂ.] ಭವರೋಗವೈದ ನೀನು ಭವವಿರಹಿತ ನಾನು (ಬಸವ. ೬೮) ; ಗುಣವಾಯಿತೆನ್ನ ಭವರೋಗ 


ವೈದೀಕ (ಗು). ೧. ಪೌರೋಹಿತ್ಯ ಮುಂತಾದ ವೈದಿಕಸಂಪ್ರದಾಯವನ್ನು |4| ಕೃಷ್ಣನೆಂಬ ವೈದ್ಯನು ದೊರಕಿದನು (ಪುರಂದ. ೨-೧೫೩ ಪಲ್ಲವಿ) ; ರೋಗಿ ಬಯಸಿದ್ದೂ 
ಅನುಸರಿಸುವ : ಹತ್ತು ಮನೆಯ ಪುರೋಹಿತನಾಗಿ ಕೋಟೇಶ್ವರದಲ್ಲೆ ವೈದೀಕ ಹಾಲುಅನ್ನ ವೈದ್ಯ ಹೇಳಿದ್ದೂ ಹಾಲುಅನ್ನ (ಗಾದೆ). ೭. ವಿಷ್ಣು. ೮. (ಕರಾ) ಒಂದು 


ವೈದ್ಯಕಾಣಿ 


ಮನೆತನದ ಹೆಸರು : ನಾಗನ ವಿಶಿಷ್ಟಪೂಜೆಯಾದ ನಾಗಮಂಡಲವನ್ನು ಕಾಣುವ 
ಭಾಗ್ಯವಿದ್ದವರಿಗೆ ಈ ನೃತ್ಯವು ಎಂಥದೆಂದು ತಿಳಿದೀತು. ಅದನ್ನು ಕುಣಿಯಬಲ್ಲ ಆರೆಂಟು 
ಮನೆತನಗಳು ಮಾತ್ರ ಇಂದು ಉಳಿದಿವೆ. ಅಂಥ ಮನೆತನದವರಿಗೆ ವೈದ್ಯರೆನ್ನುತ್ತಾರೆ 


(ಯಕ್ಷಬ.೧೬). [ಸಂ.) 


ವೈದ್ಯಕಾಣಿ (ನಾ). ವೈದ್ಯನಿಗೆ ದಾನವಾಗಿ ಕೊಟ್ಟ ಆಸ್ತಿ ಅಥವಾ ಭೂಮಿ : | 5 


ವೈದ್ಯರಿಗಾಗಿ . . . ದಾನಮಾಡಿದ ನೆಲಕ್ಕೆ “ವೈದ್ಯಕಾಣಿ' ಎಂಬ ವಿಶೇಷವಾದ ಹೆಸರಿತ್ತು 
(ಶಾಸಗಿ. ೬೦). (ವೈದ್ಯ + ಕಾಣಿ) 

ವೈದ್ಯಕಾರ (ನಾ). ರೋಗವನ್ನು ಗುಣಪಡಿಸುವವನು ; ಚಿಕಿತ್ಸಕ : ಮದ್ದ 
ತಿನಬೇಕಾದರೆ ವೈದೈಕಾರನಿದ್ದೆಡೆಗೆ ಹೋಗಿ ರೊಕ್ಕಮಂ ಕೊಟ್ಟು . . . ಬೇಡಿಯಾಸಿ 
ಕೊಂಡು ತಿಂಬರು (ಪದಗೋ. ೧೮-೨೫೪). [ಸಂ.) 

ವೈದ್ಯಕೀಯ (ಗು). ರೋಗಚಿಕಿತ್ಸೆಗೆ ಸಂಬಂಧಪಟ್ಟ : ಮದುವೆಯ ಸುಖವನನುಭವಿಸಿ 
ದಾಂಪತ್ಮಜೀವನಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಅನೇಕ ಕಪ್ಪಗಳನ್ನನುಭವಿಸಿ ವೈದ್ಯ 
ಕೀಯವಿದ್ಮಾಭ್ಯಾಸ ಮಾಡಿದೆ (ಕುಂಕುಮ. ೮೯) ; ಪ್ರಾಚೀನಕಾಲದಲ್ಲಿ ವೈದ್ಯಕೀಯ ಅಧ್ಮಯನಕ್ಕೆ 
ವಿಶೇಷಪ್ರೋತ್ಸಾಹವಿತ್ತು (ಶಾಸಗಿ. ೬೦). ([ಸಂ.) 1" 


ವೈದ್ಯಗಾರ (ನಾ). ಎ ವೈದ್ಮಕಾರ : ಸ್ವರಗಾರ ಹಾಡಿದ್ದೇ ರಾಗ ವೈದ್ಯಗಾರ |15 


ಹೇಳಿದ್ದೇ ರೋಗ (ಗಾದೆ). [ವೈದ್ಧ ೪ - ಗಾರ (ಆ - ಕಾಲ)] 

ವೈದ್ಯನಾಥ (ನಾ). ೧. ಶಿವ ; ಈಶ್ವರ. ೨. ವೈದ್ಯಶಾಸ್ತ್ರದಲ್ಲಿ ಪ್ರವೀಣನಾದವನು. 

xe) ' 

ವೈದ್ಯಪರೀಕ್ಷೈ (ನಾ). ೧. ರೋಗನಿದಾನವನ್ನು ಕಂಡುಹಿಡಿಯುವಿಕೆ ; 
ಕಾಯಿಲೆಯ ಕಾರಣವನ್ನು ತಿಳಿಯುವಿಕೆ 
ಸರ್ಕಾರ ಅದಕ್ಕೆ ಪ್ರತ್ಮೇಕವಾದ ವೈದ್ಮಇಲಾಖೆಯನ್ನು ಇಟ್ಟಿರುವಾಗ ನಿಮಗೇಕ್ರಿ ಅವರ 
ಇವರ ಕೆಲಸ! (ಹಸುಹೊ. ೧೧೭). ೨. ವೈದೃಪದವಿಯನ್ನು ಗಳಿಸಲು 
ಮಾಡಬೇಕಾಗುವ ಪರೀಕೈೆ ; ವೈದ್ಯಕೀಯ ಪರೀಕ್ಷೆ : ಮೈಸೂರು ಹುಡುಗ 
ವೈದ್ಯಪರೀಕ್ಷೆಗೆ ಓದುತ್ತಿದ್ದ (ಹೊಸಕ್ತಿ. ೧). (ಸಂ. ವೈದ್ಯಪರೀಕ್ಷಾ) 

ವೈದ್ಯಭಾಗ (ನಾ). ೧. ರೋಗವನ್ನು ಪರೀಕ್ಷಿಸಿದುದಕ್ಕೆ ವೈದ್ಯನಿಗೆ 
ಸಲ್ಲಿಸಬೇಕಾಗುವ ಹಣ ಅಥವಾ ಪರಿಹಾರ. ೨. ವೈದ್ಮಕೀಯವಿಷಯದ 
ಭಾಗ ; ವೈದ್ಯಕ್ಕೆ ಸಂಬಂಧಪಟ್ಟ ಚಾಗ : (8). ೩. (?) : ಗಜ್ಜುಗ ಪ್ರಮಾಣ 
ಲೇಹ್ಮವಂ ದುಡ್ಡುತೂಕ ತುಪ್ಪವಂ ಯಜ್ಞೇಶ್ವರಗಾಹುತಿಯಂ ಕೊಟ್ಟು ವೈದ್ಮ್ಧಭಾಗಮಂ 
ಕೊಟ್ಟು . . . ತೆಗೆದುಕೊಳ್ಳುವುದು (ಸಕವೈ. ೩೯೩). ([ಸಂ.) 

ವೈದ್ಯಮಾತೆ (ನಾ). ಬಂದು ಬಗೆಯ ಔಷಧೀಸಸ್ಮ ; ಆಡುಸೋಗೆ : ""ವೈದ್ಮಮಾತಾ, 
ಸಿಂಹೀ . . . ವಾಜಿದಂತಕಃ -- ಆ ಅಡ್ಡಸರದ ಗಿಡ, ಆಡುಸೋಗೇಗೀಡದ ಹೆಸರು'' 
(ಸಿದ್ಧಾಂತಿ. ೧೩೫). [ಸಂ. ವೈದ್ಯಮಾತಾ। 

ವೈದ್ಯರಾಜ (ನಾ). ೧. ವೈದ್ಯರಲ್ಲಿ ಶ್ರೇಷ್ಠನಾದವನು : ಅಶ್ವಿನೀಕುಮಾರರಂತೆ 
ಆಯುರ್ವೇದವನ್ನು ಕಲಿತು, ಧನ್ವಂತರಿಯಂತೆ ಎಲ್ಲಾ ರೋಗಗಳನ್ನೂ ನಿರ್ಮೂಲ 
ಮಾಡಿ, ವೈದ್ಮರಾಜನೆನಿಸಿಕೊಳ್ಳಬೇಕೆಂದಿರುವೆನು (ಮೆಜಿಸ. ೩. ೨. ಧನ್ವಂತರಿ. 

[ಸಂ. ವೈದ್ಮರಾಜನ್‌) 

ವೈದ್ಯಎದ (ನಾ). ರೋಗಚಿಕಿತ್ಸೆಯಲ್ಲಿ ನಿಪುಣನಾದವನು: ರವಿ ಚಾಪಕ್ಷೇತ್ರದೊಳ್‌ 
ನಿಂದೊಡೆ ಧನಪತಿ ಸತ್ರೂಜಿತಂ ದಾರುಣಂ ವೈದ್ಯವಿದಂ ತಕ್ನೋಪಜೀವ್ಮಂ 
(ಚಾತತಿ. ೧೭-೧೭). (ಸಂ. ವೈದ್ಯವಿದ್‌) 

ವೈದ್ಯಶಾಲೆ (ನಾ). ಚಿಕಿತ್ಸೆ ಮಾಡುವ ಸ್ಥಳ ; ಆಸ್ಪತ್ರೆ ; ದವಾಖಾನೆ : ಹುಚ್ಚರ 
ವೈದ್ಮಶಾಲೆಯನ್ನು ರಾಜಕಾರ್ಯಕ್ಕಾಗಿ ನಾನು ಪರೀಕ್ಷಿಸಿ ನೋಡಬೇಕಾಗಿರುವುದು 
(ಬೆನ್ನಬೇ. ೧೪೭). (ಸಂ. ವೈದ್ಯಶಾಲಾ] 

ವೈದ್ಯಶಾಸ್ತ್ರ (ನಾ). ೧. ರೋಗ, ರೋಗನಿದಾನ ಮುಂತಾದುವನ್ನು ವಿವರಿಸುವ 
ಶಾಸ್ತ್ರ : ಅಷ್ಟಾಂಗಯುಕ್ತವಾದ ಈ ಆಯುರ್ವೇದವೇ ವೈದೃಶಾಸ್ತ್ರವೆನಿಸಿಕೊಂಬುದು 


(ವೈದೈೆಸಾ. 1, ೫, ಮುನ್ನುಡಿ); ವೈದ್ಯಶಾಸ್ತ್ರಕ್ಕೊಂದು ಸಾರ್ವಜನಿಕಮನ್ನಣೆಯನ್ನು ಕೊಟ್ಟು | 45 


.. ೬. ಬೆಳೆಸಿದ ಕೀರ್ತಿ ಚೋಳರಸರಿಗೆ ಸೇರಿದಂತೆ ಕಾಣುತ್ತದೆ (ಶಾಸಗಿ. ೬೦) ; ನಾನು 


೮೦೩೨ 


ವೈನಕಾಳು 


ವೈದ್ಯಶಾಸ್ತ್ರಗಳನ್ನು ಚೆನ್ನಾಗಿ ಅರಿತುಕೊಳ್ಳಬೇಕೆಂಬ ಆಶೆಯಿಂದಲೇ ಓದಿದೆ 
(ಹೊಸ್ತಿ. ಆ). ೨. ರೋಗ, ರೋಗನಿದಾನ ಮುಂತಾದುವನ್ನು ವಿವರಿಸುವ 
ಗ್ರಂಥ, -- ಪುಸ್ತಕ : ಆ ವೈದ್ಯಶಾಸ್ತ್ರಕ್ಕೆ ಟೀಕಂ ಬರೆದಂ ವೈದ್ಯ ಪ್ರವೀಣರ್‌ ಪೊಗಳುತಿರೆ 
(ಸರವೈ. ೪). (ಸಂ.] 

ವೈದ್ಯಾಲಯ (ನಾ). ಎ ವೈದ್ಯಶಾಲೆ : ಕಾವಲುಗಾರ ಎಂಟುಗಂಟೆಗೇ ಬಂದು 
ವೈದ್ಮಾಲಯದ ಬಾಗಿಲು ತೆರೆದ (ಹಸುಹೊ. ೧೮). (ಸಂ.] 

ವೈದ್ಯುತ (ಗು). ೧. ಮಿಂಚಿಗೆ ಸಂಬಂಧಿಸಿದ. ೨. ವಿದ್ಯುತ್ತಿಗೆ ಸಂಬಂಧಿಸಿದ ; 
ವಿದ್ಯುಚ್ಛಕ್ತಿಯ. (ನಾ). ೩. ವಿದ್ಯುಚ್ಛಕ್ತಿ ; ವಿದ್ಯುತ್ತು. ೪. ಸ್ವರ್ಗದ 
ಪಟ್ಟಣಗಳಲ್ಲಿ ಒಂದು. (ಸಂ.] 


10 ವೈದ್ಯುತಾಗ್ನಿ (ನಾ). ಪಂಚಾಗ್ನಿಗಳಲ್ಲಿ ಒಂದು : ದೇಹದೊಳಗೆ ಮೂಲಾಧಾರಾದಿ 


ಸ್ಮಾನಂಗಳಲ್ಲಿರ್ಪ ಕಾಲಾಗ್ನಿ ಬಾಡಬಾಗ್ನಿ ಪಾಷಾಣಾಗ್ನಿ ವೈದ್ಯುತಾಗ್ನಿ ಸೂರ್ಯಾಗ್ನಿ ಎಂಬ 
ಸೂಕ್ಷ್ಮ ಬಿಂದುರೂಪ ಪಂಚಾಗ್ನಿಧ್ಕಾನಯುಕ್ತನಾಗಿ (ವಿವೇಕ. ೧೨೬). (ಸಂ.] 

ವೈದ್ಯುತೆ (ನಾ). ದೇಹದಲ್ಲಿರುವ ಒಂದು ನಾಡಿಯ ಹೆಸರು : ಸುಷುಮ್ನಾ 
ನಾಡಿಯ ಹಿಂಭಾಗಕ್ಕೆ "“ವಜ್ರಿಕೆ' ಬಲಭಾಗಕ್ಕೆ "ವೈದ್ಭುತಾ' ಎಂದು ಹೆಸರುಗಳು 

[ಸಂ. ವೈದ್ಯುತ) 

ವೈದ್ಯೋಕ್ತ (ನಾ). (ಔಷಧ ಮುಂತಾದುವುಗಳ ವಿಷಯದಲ್ಲಿ) ವೈದ್ಮರು 
ಹೇಳಿದಂತೆ ಕೇಳುವವನು : ಉದರಸಮಾಗ್ನಿಯ ಚಿಹ್ನದ ಪದದೊಳ್‌ 
ವೈದ್ಕೋಕ್ತನಪ್ಪ ಬಾಣಸಿಗನವೊಲ್‌ ತ್ರಿದಶಾಮೃತಾನ್ನಮಂ ಕುಡುವುದವರ್ಗೆ ಭೋಜ್ಕಾಂಗ 
ತುಂಗಕಲ್ಪಮಹೀಜಂ (ಶಾಂತಿಪು. ೬-೧೧೫). (ಸಂ. 


(ಹಸಾರ. ೮-೩ ತಾತ್ರರ್ಯ7?. 


: `ವೈದ್ಯಪರೀಕ್ಷೆಗಳನ್ನು ನಡೆಸಲು [20| ವೈಧರ್ಮ (ನಾ). ೧. ಸಾದೃಶ್ಯವಿಲ್ಲದಿರುವಿಕೆ ; ವೃತ್ಕಾಸ : ಆ ಧರ್ಮವತಿಯ 


ಪುರದ ಮಹಾಧರ್ಮಯುತರ್ಗೆ ಸುರರ್ಗೆ ಮೈವೆತ್ತುದು ತಾಂ ಸಾಧರ್ಮಮೆಂದು ಬಿದಿ 
ಮಿಗೆ ವೈಧರ್ಮ, (ಪಾಕಾಂ. ರ್ಮ] ಮನನಿಮಿಷತೆಯನವರೊಳ್ಳಿಗಳ್ಲು (ರಾಜಶೇ. ೨-೯೨) ; 
ಜ್ಞಾನ ಕರ್ಮಗಳಿಗೆ ಸಹಜವಾದ ವೈಧರ್ಮವಿಲ್ಲ (ಭಾರದ.೧೧೫). ೨. ನ್ಯಾಯವಿರುದ್ಧ 
ವಾದುದು. (ಸಂ. 


25| ವೈಧವ್ಯ (ನಾ). ಗಂಡನನ್ನು ಕಳೆದುಕೊಂಡಿರುವ ಹೆಣ್ಣಿನ ಸ್ಥಿತಿ : ಆ ಪ್ರಿಯ 


ತನೂಜೆಯರ ನವ್ಯವೈಧವ್ಯಮಂ ಕಂಡು . . . ಜರಾಸಂಧನತಿಕ್ರೋಧಮಂ ಕೈಕೊಂಡು 
(ಜಗವ. ೭-೩೪ ವ) ; ವೈಧವ್ಯದ ಭಯಕ್ಕೋಸ್ಕರ ಭಯಪಡಬೇಕು (ಕಪಾಕುಂ. ೭೬). [ಸಂ.) 
ವೈಧವೃದೀಕ್ಷೆ (ನಾ). ವಿಧವೆಯ ಪಟ್ಟಿ :ಆತನಂ ಮುನಿದುನೀಂ ಕೊಂದು ನಿಜಾನುಚೆಗೆ 
ವೈಧವ್ಯದೀಕ್ಷೆಯಂ ಕುಡುವುದು ಚದುರಲ್ಲ (ಪಂರಾಮಾ. ೧೦-೧೬೮ ವ) ;ಪಾರ್ಥನ ಮಾನಿನಿಗೆ 
ವೈಧವೃದೀಕ್ನಾವಿಧಿಯ ಕೊಡಲಹುದೆ (ಕುವ್ಮಾಕ. ೨೫-೧೩). (ಸಂ. ವೈಧವ್ಯದೀಕ್ಷಾ| 
ವೈಧಾತ್ರ (ನಾ). ವಿಧಾತೃವಿನ ಮಗ ; ಸನತ್ಕುಮಾರ : "ಸನತ್ಕುಮಾರ; ವೈಧಾತ್ರಃ- 
೨ ಬ್ರಹ್ಮಪುತ್ರನಾದ ಸನತ್ಕುಮಾರನ ಹೆಸರುಗಳು'' (ಸಿದ್ದಾಂತಿ. ೨೨). (ಸಂ.] 
ವೈದೃತಿ (ನಾ). ೧. [ಜ್ಯೋತಿ] ಇಪ್ಪತ್ತೇಳು ಬಗೆಯ ಯೋಗಗಳಲ್ಲಿ ಒಂದು; 
ಅತ್ಮಂತ ಅಮಂಗಳವೂ ಅನಿಷ್ಟಕಾರಕವೂ ಎಂದು ಭಾವಿಸಲಾದ, ಚಂದ್ರ 
ಮತ್ತು ಸೂರ್ಯರ.ಒಂದು ನಿರ್ದಿಷ್ಟ ಸ್ಥಾನ : ವಿಷ್ಕಂಭ ಪ್ರೀತಿ. . . ಬ್ರಹ್ಮ ಐಂದ್ರ 
ವೈಧೃತಿಗಳೆಂಬ ಇಪ್ಪತ್ತೇಳು ಯೋಗಂಗಳುಂ (ಎವೇಕ ೨೬೨) ; ಯೋಗಗಳತಿಶಯವನರಿಯ್ಕೆ 
ಪೇಳುವೆ . . . ವೈಧೃತಿಯು ವ್ಯಾಘಾತಧ್ರುವಪರಿಘವೇಕಾದಶದ ಯೋಗಗಳಶುಭ 
ಮಿಕ್ಕುಳಿದವೇ ಶುಭಗಳಹವು (ಗಗತಾ. ೪-೬೯). ೨. (ಆಲಂ) ಕೆಟ್ಟುದು ; ಅಶುಭಕರ 
ವಾದುದು : ನಾಳೆಯೆಲ್ಲಾ ಸಮಸ್ತಕಾರ್ಯಕ್ಕೂ ವೈಧೃತಿಯಾಗಿರುವಂಧಾದ್ದು, ಇವತ್ತು 
ನಾಳೆ ಸಮಸ್ತಕಾರ್ಯಕ್ಕೂ ಅನುಕೂಲವಾಗಿರುವಂಥಾದ್ದು (ಮಾಮರಾ. ೧). (ಸಂ.) 
ವೈದೇಯ (ನಾ). ಏನೂ ತಿಳಿಯದವನು ; ದಡ್ಡ ; ಮೂರ್ಪ್ಯ : ""ವೈಧೇಯಃ 
. - . ಮೂರ೯,;, ಮಾತೃಶಾಸಿತಃ -- ಈ ೧೧ ಅಜ್‌ಯದವಂ”'(ಹಲಾಯು. ೫ -೧೧). 
[ಸಂ.) 


ವೈನ "ವಯಿನ' ನೋ. 
ವೈನಕಾಳು (ನಾ). ತಾಂಬೂಲದ ಜೊತೆಯಲ್ಲಿ ಮಿಶ್ರಮಾಡುವ, ಜೀರಿಗೆಯಂಥ 
ಒಂದು ಬಗೆಯ ಕಾಳು ; ಸೋಂಪು : ಎಲೆ, ಅಡಕೆ, ಹೊಗೆಕಡ್ತಿ, ಕಾಚು, ಕಾಯಿ, 


ವೈನತೇಯ 


ಬಚೆ, ಲವಂಗ, ಪತ್ರೆ, ಏಲಕ್ಕಿ ಕಸದ ಬೀಜ, ವೈನಕಾಳು -- ಇತ್ಯಾದಿ ತುಂಬಿದ 
ತಾಂಬೂಲದ ಚಂಚಿಯನ್ನು ಅವರ ಕೈಗೆ ಕೊಟ್ಟು . . . ಕುಳಿತಳು (ಬೆಳುವು. ೩೨). 
[ವೈನ? (ಐ €- ಮರಾ. ವರ್ಯಾಳೀ) + ಕಾಳ್ಮು (ಆ ಕಾಯ್ಮ್‌)) 

ವೈನತೇಯ (ನಾ). ೧. ಕಶ್ಮಪಮುನಿ ಮತ್ತು ವಿನತಾದೇವಿಯ ಮಗ ; 
ಗರುತ್ಮಂತ : ""ವಿಹಂಗರಾಜ;, ಗರುಡಃ . . . ವೈನತೇಯಃ . . . ಕಶ್ಮಪ ನಂದನ: - 
5 ಈ ೧೦ ಗರುಡನ ಪೆಸರ್‌'' (ಹಲ್ಲಾಯು. ೬-೩೧) ; ಜಯರಾಮನೋ ದುಂದುಮಾರನೋ 
» - - ಪಂನಗ ವೈನತೇಯನೋ (ಎಕ. ೪1 (೫ ನಾಗಮಂ. ೧೬೯-೨೫ ; 1142) ; ಬಂದಂ 

- ಸಕಲಖಗಕುಲಜ್ಮಾಯನಾ ವೈನತೇಯಂ (ಜಗವ. ೧೧ ₹೦) ;ಶರನಿಕರದಲಿ... ಕಲಿ 

ವೈನತೇಯನೊ ಕರ್ಣನೋ ಬಾವಟ್‌ಯೆವು (ಕವ್ಮಾಕ. ೧೨-೨೫). ೨. ಹದ್ದಿನ ಜಾತಿಗೆ 
ಸೇರಿದ ಒಂದು ಬಗೆಯ ಪಕ್ಷಿ ; ಗರುಡ : ಗರ್ಭೆಶ್ವರಿಯಲ್ಲಿಗೆ ದೂತನನಟ್ಟಿ 
ಪಸರಂಬಡೆಯದೆ ವೈನತೇಯನ ಚಿತ್ತವೃತ್ತಿಯಂತೆ ಭುಜಗದ್ವೇಷಿಯಾಗಿರ್ದು(ದ)ನಟ್‌ದು 
(ಶಾಂತಿಪು. 6-೮೩ ವ). ೩. ಅರುಣ. (ಸಂ.) 

ವೈನಯಿಕ (ಗು). ೧. ವಿನಯದಿಂದ ಕೂಡಿದ ; ಸೌಜನ್ಮದ. (ನಾ). 
೨. ಯುದ್ಧರಥ. ೩. [ಜೈನ] ವಿನಯಕ್ಕೆ ಸಂಬಂಧಿಸಿದ ಅಂಗಬಾಹ್ಮ : 
ವೈನಯಿಕಮೆಂಬುದು ಸಮ್ಮಗ್ನರ್ಶನ ಜ್ಞಾನಚಾರಿತ್ರ ತಪೋವಿನಯಮುಂ ಔಪಚಾರಕ 
ವಿನಯಮುಮಂ ವ್ಯಾವರ್ಣಿಸುಗುಂ (ತತ್ತ್ವಪ್ರ. ೬೫). (ಸಂ.) 

ವೈನಾಯಕಾಸ್ತ್ರ (ನಾ). ವಿನಾಯಕನ ಮಂತ್ರವನ್ನು ಅಭಿಮಂತ್ರಿಸಿ ಬಿಡುವ 
ಬಾಣ : ಸಾಯಕವನಭಿಮಂತ್ರಿಸುತ ವೈನಾಯಕಾಸ್ತ್ರವ ಹೂಡಿದನು ಬಲ ಬಾಯ ಬಿಡೆ 
ಚಿಗಿದಂಬು ಕಡಿದುದು ಕರ್ಣನಂದನನ (ಕುವ್ಮಾಕ. ೨೦-೩೫). [ಸಂ. 

ವೈನಾಶಿಕ (ಗು). ೧. ನಾಶವಾಗುವ ; ಕ್ಷಣಿಕ. (ನಾ). ೨. [ಬೌದ್ಧ] 
ಬೌದ್ಧಮತದ ಒಂದು ತತ್ತ್ವ ; ಕ್ಷಣಿಕವಾದ. ೩. ಬೌದ್ಧತತ್ವದ 
ಅನುಯಾಯಿ : ವೈನಾಶಿಕರೆಂದರೆ ಪ್ರತಿಯೊಂದು ವಸ್ತುವೂ ಪ್ರತಿಕ್ಷಣದಲ್ಲಿಯೂ 
ಹುಟ್ಟಿ ಉತ್ತರಕ್ಷಣದಲ್ಲಿಯೇ ನಾಶವಾಗುವುದು ಎಂದು ವಾದಿಸುವ ಕ್ಷಣಿಕವಾದಿಗಳು 
(ಒಂದಸಾ. ೧೨೮). (ಸಂ.) 

ವೈನಿ "ವಹಿನಿ' ನೋ. 

ವೈನೋದಿಕ (ನಾ). ೧. ಹಾಸ್ಕ ; ವಿನೋದ : ರೊಮಾಂಟಿಕ್‌ ನಾಟಕಕಾರರ 
ಯೋಜನೆಯ ಪ್ರಕಾರ, ಉತ್ರೇಕ್ಸಿತ ಭಾವಗಳನ್ನೂ ವೈನೋದಿಕವನ್ನೂ ಸರಿದೂಗಿಸುವುದು 
ಡಿಕನ್ಸನ ಸ್ವಭಾವಪೂರ್ವಕ ವಿಧಾನವಾಗಿತ್ತು (ಸಾಒಪ್ರ. ೧೩3). ೨. ವಿನೋದವನ್ನುಂಟು 
ಮಾಡುವ ನಾಟಕ ; ನಗೆನಾಟಕ : ನಾಟಕದಲ್ಲಿ ಎರಡು ಮುಖ್ಕವರ್ಗಗಳನ್ನು 
ಕಲ್ಪಿಸುವುದು ರೂಢಿ : ಸುಖಾಂತನಾಟಕ ಅಥವಾ ವೈನೋದಿಕ ಮತ್ತು ದುರಂತನಾಟಕ 
ಆಥವಾ ರುದ್ರನಾಟಕ (ಸಾಒಪ್ರ ೨೦೮). ೩. ವಿನೋದವನ್ನು ಮಾಡುವವನು; 
ಹಾಸ್ಯಗಾರ : ವೈನೋದಿಕರು ಕೋಮೋ ಅಥವಾ ಕ್ರೀಡೆಗಳಿಂದ ತಮ್ಮ ಹೆಸರನ್ನು 
ಪಡೆಯಲಿಲ್ಲ (ಅ೦ಕಾ. ೬೬). [ಸಂ.] 

ವೈನ್ಸ (ನಾ). ಗಂಡನ ಒಡಹುಟ್ಟಿದವಳು ; ಗಂಡನ ಸೋದರಿ : ವೈನ್ನ. ನಾನು 
ನಿಮಗೇನು ಮಾಡಿದರೂ ಅದರಿಂದ ದೇವರು ನನಗೆ ಆಶೀರ್ವಾದ ಮಾಡುತ್ತಾನೆ 
(ಸ್ಮೃತಿಚಿ. ೨೧೬). 1 €-- ಮರಾ. ವನಸೇ, ವನ್ನೇ, ವಹಿನ್ಸ, ವೈನಸೇ] 

ವೈಪಥ (ನಾ). ಸುಗಮವಲ್ಲದ ದಾರಿ ;ಕೆಟ್ಟಮಾರ್ಗ : ವಿವಿಧವೈಪಥಪಾಂಸುಗಳಿಂದೆ 
ನಾಡೆ ಸೀಟ್‌ದ ತಲೆಯುಂ ಕರಂ ಮಲಿನಮಾದ ಪಟಚ್ಚರಮುಂ ನೆಗಟ್ಟಲಂದಿದಿರೊಳೆ 
ಲೇಖವಾಹನಿವಹಂ ಬರೆ ಕಂಡನಿಳಾಧಿನಾಯಕಂ (ಕಾದಂಉ. ೬೩೬). [ಸಂ.) 

ವೈಪರೀತೃ (ನಾ). ೧. ವಿರೋಧ ; ಪ್ರತಿಕೂಲತೆ : ಹಾರಮಿದನ್ಯಭವಾಲಂಕಾರ 
ಮನನುಕರಿಸಿ ಮದ್ವಿತೀಯನ ಗತಿ ಸಂಸ್ಕಾರಮನಟ್‌ಪದೊಡೆನ್ನ ಶರೀರಕ್ಕಿನಿತಾಯ್ತು 
ವೈಪರೀತ್ಯಂ ಸಭೆಯೊಳ್‌ (ಶಾಂತಿಪು. ೨-೨೬) ; ಚಾಪವೀತನ ಕೈಯಲಿರಲಿನ್ನಾ ಪಿನಾಕಿಗೆ ಗೆಲವು 
ಘಟಿಸದು ವೈಪರೀತ್ಮಕೆ ಬೆದಆಲಾಗದು ಸ್ವಾಮಿಕಾರ್ಯವಿದು (ಕುವ್ಕಾದ್ರೋ. ೬-೨೯); ನನ್ನ 
ದೃಷ್ಟಿಯಲ್ಲೇ ಒಂದು ವೈಪರೀತ್ಮ ಉಂಟಾಗಿತ್ತು (ಶಾಂತಲಾ. ೨೫೦). ೨. ಹೊಂದಾ 
ಣಿಕೆಯಿಲ್ಲದುದು ; ಅಸಾಮಂಜಸ್ಮ. (ಸಂ. 

ವೈಪು (ನಾ). ೧. ನಿಧಿ ; ನಿಕ್ಷೇಪ ; ಭಂಡಾರ : ಕಜುಬು ಕುಹಕದ ಕಣಜ 


5 
| 

10 

15 
20 
25 
30 
35 


೮೦೩೩ 


45 


ವೈಭಾಷಿಕ 


ಈಡುಪಾಡಿನ ಪಸರ ಕರೆವ ಕೊಸರುವ ವೈಪು ಸೈಪುದೋಜುವ ಸೂಳೆಗೇರಿ ಸೊಗಸಾದುದಲ್ಲಿ 
(ನಂದಿಮಾ. ೨೩-೧೭). ೨. ಯುಕ್ತಿ ; ಚಾತುರ್ಯ; ತಂತ್ರ : ಆ ಪುರಾರಿಯ ಶರಣರಿಗೆ 
ವಿತ್ತಮನಿತ್ತು ವೈಪಿನಿಂದೆಸೆವ ಗಜತುರಗ ವಾಹನವಿತ್ತು (ಲಂಗವ. ೨೧-೪೬); ವೈಪುಉಳ್ಳವ 
ಕೈಪು ಕಟ್ಟ್ವಾನೇ? (ಗಾದ). (ದೇ. ॥ ತಮಿ. ವೈಪ್ಪು ; ತೆಲು. ವಯಿಪ್ರು ವೈಪು] 

ವೈಪುಲ್ಕ (ನಾ). ೧. ಯಥೇಷ್ಟವಾದುದು ; ಹೇರಳವಾದುದು : ಸಂಖ್ಯಾವೈಪುಲ್ಕ 
ವಾಚಿಯಪ್ಪ ಬಹುಶಬ್ದಕ್ಕೆ ವಿಶೇಷಾಭಾವದಿಂ ಗ್ರಹಣಮಕ್ಕುಂ (ತತ್ತಪ್ರ ೫೬); 
ಇಲ್ಲಿಯವರೆಗೆ ಉಪಲಬ್ಧವಾಗಿರುವ ಗ್ರಂಥ ಮತ್ತು ಲೇಖನಸಂಪತ್ತನ್ನು ಸೂರೆಗೊಂಡಿರುವ 
ವಿಷಯವೈಪುಲ್ಕ ಈ ಗ್ರಂಥದ ಮೇಲ್ಮೆಗೆ ಕಾರಣವಾಗಿದೆ (ದ್ರಾವಿವಿ. ೪, ಮುನ್ನುಡಿ). 
೨. ವಿಶಾಲವಾದುದು. [ಸಂ.1 

ವೈಫಲ್ಯ (ನಾ). ಪ್ರಯೋಜನಕ್ಕೆ ಬಾರದುದು ; ನಿಷ್ಫಲವಾದುದು : ಯಥಾರ್ಥತೆ 
ಇಲ್ಲವೆ ಅಯಥಾರ್ಥತೆಯ ನಿರ್ಣಯಕ್ಕೆ ಒರೆಗಲ್ಲೆಂದರೆ ಆಯಾ ಜ್ಞಾನಮೂಲಕವಾದ 
ನಮ್ಮ ವ್ಯಾವಹಾರಿಕಪ್ರವೃತ್ತಿಗಳ ಸಾಫಲ್ಮ ಇಲ್ಲವೆ ವೈಫಲ್ಮ (ತತ್ವವ್ರಾ. ೨೩೦). [ಸಂ.] 

ವೈಬಾಧ (ನಾ). ಒಂದು ಬಗೆಯ ಮರ ; ಅಶ್ವತ : ಈ ವಿನಾಶಕತ್ವದ ಕುರುಹಾಗಿ 
ಅಶ್ವತ್ವವನ್ನು ವೈಬಾಧ ಎಂದೂ ಕರೆದರು (ಹಸುಹೊ. ೩೬೫). [ಸಂ.] 

ವೈಭವ (ನಾ). ೧. ಶಕ್ತಿ ; ಸಾಮರ್ಥ, : ಘಟದಲ್ಲಿ ವೈಭವ ಆತ್ಮನಲ್ಲಿ ನಿರೋಧ 
ಆಚಾರದಲ್ಲಿ ಕರ್ಕಶ ಇಂತೀ ನಿಹಿತಾಚಾರಂಗಳಲ್ಲಿ ನಿರತನಾಗಿ ಕಾಯದ ಕರ್ಮ ಜೀವದ 
ಭಾವ ಜ್ಞಾನದ ಒಳಗನಟ್‌ಯಬೇಕು (ಮೋಳಮ. ೧೦-೩೭). ೨. ಶ್ರೇಷ್ಠತೆ ; ಮೇಲ್ಮೆ : 
ಶಿವಭಕ್ತರುಗಳಭಿವೃದ್ಧಿಕರಮಂ ಭಕ್ತಚಾರಿತ್ರಪ್ರಭಾವೈಭವಸಮುನ್ನತಿಯ ವ್ಯಕ್ತಮಾಗಲು 
ಕಂಡವರ್ಗಳು (ಬಸಪ. ೫೮-೧೪) ; ಶ್ರೀ ಭೂಮಿನೀಳಾನಾಥನಿಗನುಪಮ ವೈಭವ ವೈಕುಂಠಪತಿಗೆ 
(ಹಬ. ೩-೧). ೩. ಐಶ್ವರ್ಯ; ಸಿರಿ; ಸಂಪತ್ತು: ಸಕಲವೈಭವದಿಂದೆಸೆದಿರ್ಪುದಾ 
ಪುರಂ (ಜಗವ. ೨-೩೪) ; ಬೊಪ್ಪ ಬಿನ್ನಹವವರ ಜನಕನು ತಪ್ಪಿ ನಡೆಯನು ನಿಮಗೆ 
ನೀವಿನ್ನೊಪ್ಪಿಸುವುದಾ ಪಾಂಡುಸುತರಿಗೆ ರಾಜ್ಕವೈಭವವ (ಕುವ್ಮಾಅ. ೮:೫೯). 
೪. ಆಡಂಬರ ; ವಿಜೃಂಭಣೆ : ಆದುದವರಿಗೆ ಬಳಿಕ ಲೌಕಿಕ ವೈದಿಕದ ವೈಭವಗಳಲಿ 
ಭದ್ರೋದಯದ ಭವಕರ್ಮವು (ತೂರರಾ. ೧-೮-೯) ; ಶಕ್ರನಾಸ್ಥಾನಮಂ ವಿವಿಧವೈಭವದಿಂ 
ದತಿಕ್ರಮಿಸುವರಸನೋಲಗಮಂ ನಿರೀಕ್ಷಿಸುತುಪಕ್ರಮಿಸುವೆಳನಗೆಯೊಳಸುರಾರಿ ನುಡಿದಂ 
(ಜೈಮಿಭಾ. ೨-೫೨). ಸಂ.) 

ವೈಭವಂಬಡೆ (ಕ್ರಿ). ಐಶ್ವರ್ಯವನ್ನು ಹೊಂದು ; ಶ್ರೀಮಂತನಾಗು : ಜನಂಗಳಂ 
ಪೊರೆವ ಕಾರ್ಯದೊಳಗ್ಗಳನಪ್ಪೆ ವೈಭವಂಬಡೆದಿರೆ ಬಂದು ಸಂದಣಿಪ ಬಂಧುಗಳಿರ್ಕೆ 

(ವೈಭವ *- ಪಡೆ] 

ವೈಭಾಗ (ನಾ). ವಂಶಪಾರಂಪರ್ಯವಾಗಿ ಬಂದ ಆಸ್ತಿಯ ಪಾಲು ; ದಾಯ 
ಭಾಗ : ""ದ್ರವಿಣ ದಾನೋತ್ಕೃಪ್ಪ ವೈಭಾಗ ಕಾನನ ಮಾಟಂಗಳು ದಾಯಶಬ್ದ'' 

[€ ಸಂ. ವಿಭಾಗ) 

ವೈಭಾತಿಕ (ಗು). ೧. ಬೆಳಗಿನ ಜಾವದ ; ಪ್ರಾತಃಕಾಲದ : ಲತಿಕಾ ಲಾಸ್ಕೋಪ 
ದೇಶವೃಸನಿ ವನಲತಾಂದೋಳಿತಾಮೋದ . . . ಮೃಗಸಂದೋಹ ರೋಮಂಥ 
ಫೇನೋದ್ಧ್ಗತಬಿಂದುಸ್ಕಂದಿ ತೀಡಿತ್ತೆಸಗಿ ಸುರಭಿ ವೈಭಾತಿಕಂ ಮಾತರಿಶ್ಚ೦ (ಕಾದಂಪೂ. ೧೪೬); 
ತೆರೆವೊಯ್ಲಿಂದೆಲ್‌ ಕಾಸಾರದ ಪರಿಸರದೊಳ್‌. .. ಸುಲ್‌ದುದು ವೈಭಾತಿಕಂ ಮಾತರಿಶ್ವಂ 
(ಜಗವ. ೧೬-೧೩೬), (ನಾ). ೨. ಮುಂಜಾನೆ ; ಪ್ರಾತಃಕಾಲ: ಎಸಗಿ ವೈಭಾತಿಕದ 
ಕ್ರಿಯೆಗಳ . . . ಚೈತ್ಕಾಲಯಕೆ ಭವ್ಮಪ್ರಸರ ಸಹ ತೆರಳಿದನು (ನಾಗಷ. ೩೨-೨೧). (ಸಂ.] 

ವೈಬಾತಿಕಕ್ರಿಯೆ (ನಾ). ಪ್ರಾತಃಕಾಲದಲ್ಲಿ ಮಾಡಬೇಕಾದ ದೇಹಶೌಚ, 
ಸಂಧ್ಯ್ಮಾವಂದನಾದಿ ಕಾರ್ಯ ; ಪ್ರಾತರ್ವಿಧಿ : ಎಸಗಿ ವೈಭಾತಿಕಕ್ರಿಯೆಗಳ ಮೆಲ್ಲನೆ 
೬ -. ವಸುಧಾಧಿಪತಿ ನಡೆತಂದ (ನಾಗಕು. ೩-೧೦೬). (ಸಂ. ವೈಭಾತಿಕಕ್ರಿಯಾ] 

ವೈಭಾತಿಕಸಮಾರ (ನಾ). ಬೆಳಗಿನ ಗಾಳಿ ; ತಂಗಾಳಿ : ಭ್ರಮರಹಿತಂ ವೈಭಾತಿಕ 
ಸಮಾರನೆಸಗಿದುದು ಪೋಲ್ತು ಸುವಿಧಿಯ ಬಗೆಯಂ (ಪುಷ್ಪಪು. ೧೩-೫೮). ([ಸಂ.1 

ವೈಭಾಷಿಕ (ನಾ). ೧. [ಬೌದ್ಧ] ಬೌದ್ಧರ ಒಂದು ಒಳಪಂಗಡ ಮತ್ತು ಆ 
ಪಂಗಡಕ್ಕೆ ಸೇರಿದವನು : ಸಾತ್ರಾಂತಿಕ ವೈಭಾಷಿಕ ಮಹಾಯಾನಕ ಸೌಶ್ರುತವೆಂದು 
ನಾಲ್ಕು ತೆಜನಾಗಿರ್ಕುಂ (ಎವೇಕ. ೧೦) ; ಬೌದ್ಧರಲ್ಲಿ ವೈಭಾಷಿಕರೇ ಮೊದಲಾದ ನಾಲ್ಕು 


(ಶಾಕುಂತ. ೬೩-೧೦೮). 


(ನಾನಾರ. ೧೪೩). 


ವೈಭೋಗ ೮೦ 


ಪಂಗಡಗಳಿರುವುವು (ಬಾರದ. ೨೦೪). ೨. ನಾಸ್ತಿಕ ದರ್ಶನಗಳಲ್ಲಿ ಒಂದು : ಈ 
ಮೂಲತತ್ವಾನ್ವೇಷಣರೂಪದಲ್ಲಿ ಚಾರ್ವಾಕ, ವೈಭಾಷಿಕ, ಸೌತ್ರಾಂತಿಕ, ಯೋಗಾಚಾರ, 
ಮಾಧ್ಯಮಿಕ, ಜೈನದರ್ಶನಗಳೆಂಬ ಆರು ನಾಸ್ತಿಕ ದರ್ಶನಗಳೂ. .. ಆವಿರ್ಭವಿಸಿರುತ್ತವೆ ! 
[ಸಂ.) 
ವೈಭೋಗ (ನಾ). ಆಡಂಬರ ;ಡೌಲು ; ವಿಜೃಂಭಣೆ : ಶೂಲದ ಮೇಲಣ ತಲೆಯ ' 5 
ವೈಭೋಗವನುರು ಬಯಸಿದಡೆಲ್ಲಿಯದು (ಅವಚಂ. ೧೫೪-೭೦೮) ; ದೇವರ ಅಮೃತಪಡಿ | 
ಅಂಗರಂಗ ವೈಭೋಗ ಮಾಸೋಚ್ಛಾಹ ಮುಂತಾದ ದೇವರ ಸೇವೆಗೆ ಹಿರಿಯ ಸಿಂದೊಗಿಯ | 
ಗ್ರಾಮವನು ಸಮರ್ಪಿಸಿದೆವಗಿ (ಕಇಆ. ೭೨-೯-೧೧ ;1521); ಈ ಪಾಪಿಜೀವನಕ್ಕೆ ವೈಭೋಗ | 
ಯಾಕೆ ಕರ್ಮಕ್ಕೆ? (ಮೊಮಗು. ೧೮). "ಏಭೋಗ' ಪರಾ. | 
(ವ ಸಂ. ವೈಭವ./ ತಮಿ. ವೈಪೋಕ) 110 
ವೈಭ್ರಾಜ (ನಾ). ದೇವತೆಗಳ ಉದ್ಯಾನವನ: ನಂದನವು ಬಡಗಣದು ಪಡುವಣ 
ಚಂದವಹ ವೈಭ್ರಾಜ ತೆಂಕಲು ಗಂಧಮಾದನ ಚೈತ್ರರಥ ಮೂಡಣದು (ಕುವ್ಕಾಅ. ೩-೩೮). 
[ಸಂ.1 
ವೈಮತ್ಯ (ನಾ). ೧. ಅಭಿಪ್ರಾಯಭೇದ : ನಮ್ಮದೀ ವೈಮತ್ಯವನ್ನವನಿಗೊಂದಾಗಿ 
ಒಪ್ಪಿಸುವ! ಅವನೆ ತೀರ್ಚುಗೆ! (ಹೆಚ್ಚೆರ. ೪೩-೫). ೨. ಜುಗುಪ್ಸೆ ; ಹೇವರಿಕೆ. (7ಂ.] 
ವೈಮನಸ್ಯ (ನಾ). ೧. ಅತೀವವಾದ ದುಃಖ; ಅಧಿಕವಾದ ಸಂಕಟ: ಸುಯೋಧನನು 
. ಐತಂದು ಗಜಪುರಸೀಮೆಯಲಿ ಪಾಳಯವ ಬಿಡಿಸಿದ ವೈಮನಸ್ಮದಲಿರುಳು 
ಹೊಕ್ಕನು ಹಸ್ತಿನಾಪುರವ (ಕುವ್ಮಾಸ ೧೧-೩೬) ; ಬಳಲ್ಲ ರಿಪು ಚೇತರಿಸಿಕೊಳ್ಳದಿರಲು 
ವೈಮನಸ್ಮದೊಳಕಟ ತಪ್ಪಿತೆ ರಣಾಟೋಪವೈಮೊಗಂ ಬಲ್ಲನೆನುತವನೆಡೆಗೆ ಬಂದು 
(ಜೈಮಿಭಾ. ೪-೪೭). ೨. ಹಗೆತನ ; ವೈರ ; ದ್ವೇಷ : ಮೈಮಣಅ'*ದನರೆಗಳಿಗೆ ಮಾತ್ರಕೆ 
ವೈಮನಸ್ಮದ ಜಾಡ್ಕರೇಖೆಯ ಸುಯ್‌ ಮಹಾದ್ಭುತವಾಯ್ತು ಪರಿಣತ ಪಾರವಶ್ಯದಲಿ 
(ಕುವ್ಮಾಗ. ೭-೨೬) ; ಬೇಟದ ಕಟಕಿಗಳಿಂದೆ ಐಮೊಗನ ರಾಣಿಯಂ ನುಡಿಸಿದೊಡೆ ಭೂಪ 
ಕೇಳ್ಳೆ ಮುಳಿದು ನೋಡಿದಳ್ಬುವನಮಾತೆಯ ಖತಿಯ ವೈಮನಸ್ಮದೊಳುಳಿವರಾರ 
ಸುರನುರಿದು ಪೋದಂ ಕೂಡೆ ಬೂದಿಯಾಗಿ (ಜೈಮಿಭಾ. ೧೫ -೨೬). [ಸಂ.] 
ವೈಮನಸ್ಸು (ನಾ). ಎ ವೈಮನಸ್ಕ ೨ :ಊರಿನಲ್ಲಿ ಹಲವಾರು ಕಾರಣಗಳಿಂದ ಪಟೇಲ |25 
ತಿಮ್ಮೇಗೌಡ ಮತ್ತು ಶ್ಯಾನುಭೋಗ ನರಸಿಂಹಮೂರ್ತಿಗಳಿಗೆ ವೈಮನಸ್ಸು ಇತ್ತು 
(ಊರುಕ. ೧೦) ; ಅವಳಿಗೆ . . . ನಾಗಲಕ್ಷ್ಮಿಯೊಡನೆ ಎಂದೂ ವೈಮನಸ್ಸು ಬೆಳೆದಿರಲಲ್ಲ 
(ವಂಶವೃ. ೨೮೭). [ಇ ಸಂ. ವೈಮನಸ್ಯ) 
ವೈಮಾನಿಕ (ನಾ). ೧. ಒಂದು ನಿರ್ದಿಷ್ಟವರ್ಗಕ್ಕೆ ಸೇರಿದ ದೇವತೆ : | 
ವೃಷಾಂಕನಂಬು ತನುವಂ ಪಚ್ಚಂತೆ ಕೊಂಡತ್ತು ತೊಟ್ಟಗೆ ವೈಮಾನಿಕಕೋಟಿಗಂದು | 30 
ಪಿರಿದೊಂದುತ್ಸಾಹಮಪ್ಪನ್ನೆಗಂ (ಪಂಪಭಾ. ೮-೧೬) ; ಏನ ಹೇಳುವೆನವನಿಪತಿ ವೈಮಾನಿಕರ 
ಹಂತಿಗಳ ಹರ ಚತುರಾನನರ ವೊಡ್ಡೋಲಗವ ವಾಗ್ದನಿತವಿಗ್ರಹವ (ಕುವ್ಮಾಕ. ೨೨-೩). 
೨. ವಿಮಾನದಲ್ಲಿ ಪ್ರಯಾಣಮಾಡುವವಸು ; ವಿಮಾನಸಂಚಾರಿ. ೩. ವಿಮಾ 
ವನ್ನು ನಡೆಸುವವನು ; ಪೈಲಟ್‌ : ಮೊನ್ನೆ ಸಂಭವಿಸಿದ ವಿಮಾನಾಪಘಾತದಲ್ಲಿ 
ಆಶ್ಚರ್ಯಕರವಾದ ರೀತಿಯಲ್ಲಿ ವೈಮಾನಿಕನೂಸೇರಿದಂತೆ ಪ್ರಯಾಣಿಕರೆಲ್ಲರೂೂಣರಾದರು 
(ರೂಢಿ. ೪. ಗಾಳಿಯಲ್ಲಿ ತೇಲುವ ವಸ್ತು ; ಆಕಾಶಬುಟ್ಟಿ. ೫. [ಚೈನ] 
ವಿಮಾನದಲ್ಲಿ ನೆಲಸಿರುವವನು ; ಪುಣ್ಮವಂತರ ವಾಸಸ್ತಳದಲ್ಲಿರುವವನು: | 
ಯಥಾಕ್ರಮದಿಂ ಮೂವತ್ತೆರಡು ಲಕ್ಕೆಯುಮಿರ್ಪತ್ತೆಂಟು ಲಕ್ಕೆಯುಂ ವಿಮಾನಂಗಳಕ್ಕು 
ಮಲ್ಲಿಯ ವೈಮಾನಿಕರೆಲ್ಲಂ ಸಪ್ತಹಸ್ತೋತ್ಸೇಧಶರೀರರ್‌ (ಸುಕುಮಾ. ೧೧-೬೧ ವ). (ಸಂ.] 
ವೈಮಾಳಿಗೆ (ನಾ). ಒಂದು ಬಗೆಯ 
ವೈಮಾಳಿಗೆಯ ಉತ್ಸವವು ಆರಂಭವಾಗಿದ್ದಿತು (ಶ್ರೀರಾಯ. ೨೯೩). [1 
ವೈಮೇಯ (ನಾ). ಒಂದು ವಸ್ತುವನ್ನು ಕೊಟ್ಟು ಮತ್ತೊಂದನ್ನು ಪಡೆಯು 
ವಿಕೆ ;ವಿನಿಮಯ :"'ಪರಿವೃತ್ತಿಃ ವಿನಿಮಯಃ, ವೈಮೇಯಃ -- ಈ ೩ ಗೂಖಾಡುಹಂ'' 
(ಹಲಾಯು. ೯೪-೪೧೯). [ಸಂ.) 
ವೈಯಕ್ತಿಕ (ಗು). ಒಂದು ವಸ್ತುವಿಗೆ ಅಥವಾ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ : 
ವೈಯಕ್ತಿಕ, ಸಾಂಸಾರಿಕ, ಸಾಮಾಜಿಕ ಮತ್ತು ರಾಜಕೀಯ ಜೀವನಗಳಲ್ಲೆಲ್ಲ 


(ಭಾರದ. ೨೨೯). 


15 


20 


35 


ಉತ್ಸವ : ಶ್ರೀರಂಗಪಟ್ಟಣದಲ್ಲಿ | 40 


45 


೩೪ ವೈಯಾರಿ 

ಧರ್ಮಾಚರಣೆಯ ಪ್ರಾಧಾನ್ಮವನ್ನುಪದೇಶಿಸಿದರು (ಜುಕ್ಪಾರ. ೧೦೩ ಪೀಠಿಕೆ) ;ಒಂದಾನೊಂದು 

ಆತ್ಮವು ತನ್ನ ವೈಯಕ್ತಿಕ ವೈಶಿಷ್ಟ್ಯಗಳಿಂದ ಕೂಡಿ ಮಾತಾಪಿತೃಗಳ ಶರೀರವನ್ನು 

ಪ್ರವೇಶಿಸದಿದ್ದರೆ ಹ್‌ ಜೀವೋತ್ಪತ್ತಿಯಾಗಲಾರದು (ಜೀವಾತ್ಮ. ೧೭೩). (ಸೆಂ.] 

। ವೈಯಕ್ತಿಕವಿಷಯ (ನಾ). ಸ್ವಂತವಿಷಯ ; ಖಾಸಗಿವಿಚಾರ : ಅವನ ವೈಯಕ್ತಿಕ 
ವಿಷಯದಲ್ಲಾಗಲೀ ಆಡಳಿತ ಕ್ಷೇತ್ರದಲ್ಲಾಗಲೀ ಯಾವೊಂದು ನಿರ್ದಿಷ್ಟವಾದ 
ಸೂತ್ರವನ್ನವಲಂಬಿಸಿರಲಿಲ್ಲ (ಪುನರು. ೩೩೩). [ಸಂ.] 

ವೈಯರ್ಥ (ನಾ). ವೃರ್ಥತೆ ; ನಿಷ್ಟಯೋಜಕತೆ : `'ಮೋಘತೆ ತಾಂ ವೈಯರ್ಥಂ'' 
(ವಸ್ತುಕೋ. ೧೧೫-೨೯) ; ಅವುಗಳ ಉಪಯೋಗವಿಲ್ಲ ಎಂದು ನಾನು ಹೇಳುವುದಿಲ್ಲ. 
ಅದರೊಳಗಿನ ರಾಗದ್ವೇಷಗಳ ವೈಯರ್ಥ್‌ವನ್ನು ಕುರಿತು ನಾನು ಹೇಳಿದೆನು 

[ಸಂ.) 
ವೈಯಾಕರಣ (ಗು). ೧. ವ್ಯಾಕರಣಕ್ಕೆ ಸಂಬಂಧಿಸಿದ. (ನಾ). ೨. ವ್ಯಾಕರಣ 
ಶಾಸ್ತ್ರವನ್ನು ಅಭ್ಕಾಸಮಾಡಿದವನು ; ವ್ಯಾಕರಣಪಂಡಿತ : ಇರು ಮರುಳೆ 
ಶುಷ್ಕವೈಯಾಕರಣಂಗಂ ಶುಷ್ಕತಾರ್ಕಿಗಂಗಂ . . . ವಿಷಯಮ ಕಾವ್ಮರತ್ನಮತಿ 
ಚತುರಕವಿಕದಂಬಕವಿಷೆಯಂ (ಆದಿಪು ೧-೨೪) ; ವೈಯಾಕರಣನಂತೆ ಶಬ್ದಮನಾಲಿಸಿಯುಂ 
ಬೇಂಟೆಕಾಅನಂತೆ ಅಡಿವಜ್ಜೆಯನಜಸಿಯುಂ (ಗದಾಯು. ೬-೨೮ ವ); ದೊರೆಕೊಳ್ಳುದಖಿಳ 
ವೈಯಾಕರಣರಿನೊಂದೆಂಬುದರ್ಕೊರೆಂಬಾದೇಶಂ . . . ದೊರೆಕೊಳ್ಳುಮದಲ್ಲದಂದು 
[ಸಂ.3 
ವೈಯಾಕರಣಿ (ನಾ). ವ ವೈಯಾಕರಣ ೨ : ಬಳಿಕ ಕವಿಯೆಂದು ವೈಯಾಕರಣಿಯೆಂದು 
ವೆಗ್ಗಳಿಸಿ ದನಿಃಸೈಿವ ದುಷ್ಕವಿಯ ಗರ್ವದ ಮೂಗನಿಳುಹದಿರನು . .. ಹಂಪೆಯ ರಾಘವಂ 
(ಹಚಕಾ. ೧-೩೧) ; ಪ್ರಾಕೃತವೈಯಾಕರಣಿಗಳು ಕೂಡ, ದಾಕ್ಷಿಣಾತ್ಮಭಾಷೆಗಳ ಈ 
“ಟಕಾರ'ಬಾಹುಲ್ಕವನ್ನೇ ಘೋಷಿಸುತ್ತಿದ್ದಾರೆ (ಭಾಷಾಶಾ. ೪೨). [ಆ ಸಂ. ವೈಯಾಕರಣ] 
| ವೈಯಾಫ್ರು (ಗು). ೧. ಹುಲಿಗೆ ಸಂಬಂಧಪಟ್ಟ. ೨. ಹುಲಿಯ ಚರ್ಮವನ್ನು 
ಹೊದಿಸಿದ. (ನಾ). ೩. ಹುಲಿಯ ಚರ್ಮ. ೪. ಹುಲಿಯ ಚರ್ಮವನ್ನು 
ಹೊದಿಸಿದ ರಥ : ""ದ್ವೈಪಃ ವೈಯಾಘ್ರಃ - ೨. . . ಹುಲಿಯ ತೊಗಲು ಹೊದಿಕೆ 
ಯುಳ್ಳ ರಥದ ಹೆಸರು'' (ಸಿದ್ಧಾಂತಿ. ೨೫೨). [ಸಂ.) 

 ವೈಯಾಪೃತ್ಯ (ನಾ). ೧. (ಮಧ್ಯೆ ಪ್ರವೇಶಿಸದೆ) ಯಾರಿಗಾದರೂ ವಹಿಸಿಕೊಟ್ಟ 
ಕೆಲಸ , --ಕಾರ್ಯ. ೨. [ಜೈನ] ಅಂತರಂಗದಲ್ಲಿ ಆಚರಿಸುವ ಆರು ಬಗೆಯ 
ತಪಸ್ಸುಗಳಲ್ಲಿ ಒಂದು : ಅಭ್ಯಂತರತಪಪ್ಪಟ್ಕದೊಳಂ ಪ್ರಾಯಶ್ಚಿತ್ತ ವಿನಯವೈಯಾ 
ಪೃತ್ಯಸ್ವಾಧ್ಮಾಯಧ್ಯಾನವ್ನುತ್ಸರ್ಗಂಗಳನೊಳಕೊಂಡು (ಆದಿಪು. ೬-೩೩ ವ); ಪ್ರಾಯಶ್ಚಿತ್ತ 
ವಿನಯವೈಯಾಪೃತ್ಮ ಸ್ವಾಧ್ಕಾಯ್ಕವೃೃತ್ಸರ್ಗಧ್ಕಾನಂಗಳೆಂಬ ಷಡ್ತಿಧಾಭ್ಯಂತರತಪದೊಳಂ 
ನೆಮ (ಅಜವು. ೭-೮ ವ). ([ಸಂ.) 

ವೈಯಾಪೃತ್ಯಂಗೆಯ್‌ (ಕ್ರಿ). ಸೇವೆಯನ್ನು ಮಾಡು ; ಉಪಚರಿಸು : ವ್ಕಾಂಯ 
ಪ್ರಬಲತ್ವಮಂ ಕಂಡು ವೈಯಾಪೃತ್ಮಂಗೆಯ್ವುದರ್ಕಾದಮಾನುಮ([ಟ]ಯೊಡೆಯನಾಗಿ 
ಪೂಡೆವಟ್ಟು (ವಡ್ಡಾರಾ. ೧೧-೧೭). [ಮವೈಯಾಪೃತ್ಯ + ಕೆಯ್‌ | 

ವೈಯಾರ, ವಯ್ಕಾರ (ನಾ). ೧. ಬೆಡಗು ; ಬಿನ್ನಾಣ ; ಒನಪು : ನಗೆ ಮುಸುಕಿದ 
ವದನ ವೈಯಾರ ಮುಸುಕಿದ ವಲಪು. . . ಪ್ರೌಢಿ ಮುಸುಕಿದ ಕೂಟದಂಗನೆಯರೆಸೆದಿ 
ರ್ದರಾ ಪಣ್ಮವಾಟಿಯೊಳ್‌' (ನಂದಿಮಾ. ೨೩-೪೧) ;ಆ ಚೈತ್ರವಾಹಿನಿ ಕಿರೀಟಿಯೆಡೆಗೈದಿದಳ್‌, 
ವರನೆಡೆಗೆ ವೈಯಾರದಿಂದೈದುವಂಗನೆಯಪಾಂಗಿನಿಂದಲ್ತು (ಚತ್ರಾಂಗ. ೨೬-೬೧೪). ೨. ಆಸೆ; 
ಪ್ರೀತಿ: ಭಕ್ತರು ಕ್ರೀವಿಡಿದು ಪದಾರ್ಥವ ಪರಿಯಾಣದಲ್ಲಿ ತಂದರೆ ಭಯಭಕ್ತಿಯಿಂದ 
ವೈಯಾರದಲಿ ಪ್ರಸಾದವ ಸಲಿಸುವುದೇ ಎನ್ನ ಕ್ರೀಗೆ ಸಂದಿತು (ಘನವ ೧೮-೧೬). ವಯ್ಯಾರ: 
೧. ಅವಳ ವಯ್ಕಾರಕ್ಕೆ ಬಲಿಬೀಳದವರು ಅಪರೂಪ (ಮಣ್ಣಿಮ. ೧೩); ತವಡು ತಿಂಬವಗೆ 
ವಯ್ಮಾರ ಯಾಕೆ ? (ಗಾದೆ. ೩. ಅಂದ; ಸೊಗಸು: ಅವಳ ಮುಂದೆ ತನ್ನ ಗಂಟಲ 
ಗೀತದ ವಯ್ಕಾರವನ್ನೂ . . . ತೋರಿಸಿದ್ದುಂಟು (ಸೃಷ್ಠಹೊ. ೪). [ಆ ಒಯ್ಕಾರ) 

ವೈಯಾರಿ, ವಯ್ಕೂರಿ (ನಾ). ಬೆಡಗಿ ; ಬಿನ್ನಾಣಗಿತ್ತಿ : ನಿನಗೇನು ತಿಳಿಯುತ್ತದೆಯೇ 
ವೈಯಾರಿ! (ವಾತ್ಸಲ್ಮ. ೩೦೯). ವಯ್ಯಾರಿ : ಎಂಟುಗಂಟೆಗೇ ಊಟಮಾಡಿ ಹೋಗಿದ್ದಳಲ್ಲ 
ನನ್ನ ಆ ವಯ್ಮಾರಿ (ಮೂರುದಾ. ೩೪.). [ € ಒಯ್ಕಾರಿ] 


(ಸಾಮಿವಿ. ೨೯). 


ಕಾರಾಭಾವಂ (ಶಮದ. ೧೮೭). 


ವೈಯಾಳಿ ೮೦೩೫ ವೈರಿ 


ವೈಯಾಳಿ 'ವೈಹಾಳಿ' ನೋ. ಶರೀರದಲ್ಲಿ ಘಾಯವನು ಹುಟ್ಟಿಸಿ ಆ ವೈರಿಯಿಂದ ಘಾಯವಿಲ್ಲದ ದೇಹವುಳ್ಳವನಾಗಿ 
ವೈಯಾಳಿಗೈ (ಕ್ರಿ). ಕುದುರೆಸವಾರಿ ಮಾಡು : ಅತ್ತ ಫಣಿಸುತ ಸರಿವರೆಯ ಆವವನ್ನು ಯತ್ನದಿಂದ ಆವಟಾನೊಂದು ಸಾಧನೆಯನು ಮಾಡುವನು ಅವನ ಸಾಧನೆಯು 

ನೃಪಮೊತ್ತಸಹ ವೈಯಾಳಿಗೈಯಲು ಉತ್ತಮಾಶ್ವವ ತನ್ನಿಮೆನ್ನುತ ಕಳುಹೆ ಸೇವಕರ | | ವೈರಾಂಗವು ಎಂದು ತಿಳಿಯಲ್ಪಟ್ಟಿತು (ಖಡ್ಗಟೀ ೫-೭೪). [ಸಂ. ?) 

(ನಾಗಷ. ೯-೩೦). (ವೈಯಾಳಿ (ವ ವೈಹಾಳಿ) 4 ಕೈ (ಆ ಕೆಯ್‌)] ವೈರಾಗಿ (ನಾ). (ಸಾಮಾನ್ಯವಾಗಿ ವೈಷ್ಣವ) ಸಂನ್ಮಾಸಿ : "“ವೈರಾಗಿಯೆಂದೆನೆ 
ವೈರ (ನಾ). ೧. ಹಗೆತನ; ದ್ವೇಷ; ಶತ್ರುತ್ವ: ಆ ಮುನೀಂದ್ರನ ತಪಃಪ್ರಭಾವದೊಳ | 5| ವಿರಕ್ತನಕ್ಕು'' (ಮಂಗರಾ. ೨೦-೧೫). (ಸಂ. ವೈರಾಗಿನ್‌) 

ನ್ಕೋನ್ಶ ವೈರಂಗಳಂ (ಪಾಠಾಂ. ವೈರ ವೈರಸ್ಕಂಗಳಂ, ವೈರಸ್ಮಂಗಳಂ] ಮಅ*ದು ಕರಿಗಳಾ | | ವೈರಾಗ್ಯ (ನಾ). ೧. ಪ್ರಪಂಚದ ಎಲ್ಲ ಬಗೆಯ ಆಸೆಗಳನ್ನೂ ತ್ಯಜಿಸುವಿಕೆ ; 


ಕೇಸರಿಗಳ್ಲೆ ಪುಷ್ಕರಧೃತಸ್ವಚ್ಛಾಂಬುವಂ ನೀಡೆ (ಆದಿಪು ೯-೯೬ ವ) ; ಹರಿಯ ಹಿಸುಣಿಕೆ ಸರ್ವಸಂಗಪರಿತ್ಕಾಗ : ತತ್ವಂ ಮತಿಗೆ ವಿಮಲಮೇಕಾಂತವೈರಾಗ್ಯಮಸ್ಮತ್ಪೃಭು 
ಯವರ ಚಿತ್ತವ ಬೆರಸಿ ವೈರವ ಬೆಳಸಿ ಬಂದರು (ಕುವ್ಮಾಭೀ. ೧-೧೯) :ಮಚ್ಚರಿಸುವ ಸವತಿಯರಿ | ಕೂಸಿಂದಿರ್ದನಿಲ್ಲ (ಶಾಂತಿಪು ೧೦-೬೨) : ಒಲ್ಲೆನೆಂಬುದು ವೈರಾಗ್ಯ ಒಲಿವೆನೆಂಬುದು 


ರ್ವರುಮಾ ಕೃತಿಗೇಳೆ ಬೇರ್ವರಿದಿರ್ಪ ವೈರದ ಬೇರ ಪರಿದಿಟ್ಟಿರ್ವರೊಂದೆನಿಸಿಯೊಪ್ಪುವರು 
(ಸಖ ೧-೫೯). ೨. ಸೇಡು ; ಪ್ರತೀಕಾರ. ೩. ಹಗೆ; ವೈರಿ; ಶತ್ರು. ೪. ಶೌರ್ಯ; |10 
ಸಾಹಸ. (ಸಂ. 

ವೈರಂಗಿಕ (ಗು). ೧. ಅನಾದರಕ್ಕೆ ಪಾತ್ರವಾದ. ೨. ಪ್ರಾಪಂಚಿಕ ಸುಖಗಳಿಂದ 
ದೂರವಾದ. (ನಾ). ೩. ವಿರಾಗಿ ; ಎರಕ್ತ : '"ವೈರಂಗಿಕಃ, ವಿರಾಗರ್ಹ: - ಈ 
೨ ವಿರಕ್ತಂ'' (ಹಲಾಯು. ೬೧-೨೧೪). [ಸಂ.] 


ಕಾಯಗುಣ (ಬಸವ. ೭೭೪) ; ಭೀಷ್ಮನ ಹೃದಯದಲಿ ವೈರಾಗ್ಯ ಮನೆಗಟ್ಟಿತ್ತು ನಿಮಿಷದಲಿ 
(ಕುವ್ಕಾಬೀ. ೧೦-೨) ; ಹಸಿವು ತೃಷೆಯ ಸಹಿಸದವಗೆ ಹುಸಿಯಾದ ವೈರಾಗ್ಯವೇಕೆ 
(ಪುರಂದ. ೧-೩೧-೩). ೨. ಅತೃಪ್ತಿ ; ಅಸಮಾಧಾನ. ೩. ಹೇವರಿಕೆ ; ಜುಗುಪ್ಪೆ. 
೪. ದುಃಖ. ೫. ಬಣ್ಣಗೆಡುವಿಕೆ. (ಸಂ. 

ವೈರಾಳ್‌ (ನಾ). ವೈರಿ ; ಶತ್ರು ; ಹಗೆ : ಬಾಗೆಯೂರ ಬಲ್ಲ ಹನೇಜೌನೊಳ್ಳಿಯಾನ್‌ 
ವೈರಾಳ್‌ ಸಮಪದರುಳ್‌ ಕೊಪುಳವೂರ ಬಾಳಿಯೊಳ್ಳೊಣ್ಣಿದಿಕ್ಕಿಜ್ಜಿಯ ತಮ್ಮುಳೆ 

ವೈರಂಭ (ನಾ). ನಾಲ್ಕು ಬಗೆಯ ಜೀವಸಂಬಂಧವಾಯುಗಳಲ್ಲಿ ಒಂದು : 115] ಪಡೆಯುಳೆಟ್‌ದು ಸತ್ತನ್‌ (ಎಕ. ೩೪1. ತುಮಕೂ. ೯೨-೯ ;9ನೆಯ ಶತ”). (ವೈರ *- ಆಳ್‌] 
ವೈರಂಭ ಮುಖ್ಯ ಪ್ರಭಂಜನ ಅಂತರ್ಯಾಮಿ ಸೌಜ್ಞೆಯುಳ್ಳ ನಾಲ್ಕು ಬೇವಸಂಬಂಧ | | ವೈರಿ (ಗು). ೧. ಹಗೆತನವುಳ್ಳ ; ದ್ವೇಷದಿಂದ ಕೂಡಿದ. (ನಾ). ೨. ಹಗೆ ; 


ಮಾದ ವಾಯುಗಳೇ ಮಾನಸಾದ್ಕಂತಃಕರಣಚೇಷ್ಟಾಕಾರಣಂಗಳಾಗಿರ್ಕು೦(ಎವೇಕ. ೩೪); | | | ಶತ್ರು: ವೀರನಾದರೆ ವೈರಿಗಳು ಮೆಚ್ಚಬೇಕು ವ್ರತಿಯಾದರೆ ಅಂಗನೆಯರು ಮೆಚ್ಚಬೇಕು 
ವೈರಂಭಾದಿ ವಾಯುವಿನ ವರ್ತನದಿಂದಲಹವಿದು ನಿಜವಕ್ಕು (ಪರಬೋ ೨-೮-೩). (ಸಂ.] (ಬಸವ. ೬೭೧) ; ನಾವು ವೈರಿಗಳೆಂದು ಕೋಪಿಸುವ ಈ ಮರುಳುತನವೆತ್ತಲೀ ರಣ 
ವೈರಂಭಣ (ನಾ). ಎ ವೈರಂಭ : ""ಮೇಲಕ್ಕೆ ಚಿಗಿವುದು ಪ್ರಭಂಜನಂ ತಿರಿಗಿಸುವ ಗಾಳಿ ತಾಮಸಿಕೆ ತಾವೆತ್ತಣದು (ಕುವ್ಮಾಭಿ:. ೬-೪೦) ; ಚಣಚಣಕೆ ವೈರಿಯಂ ದಳಂ ಬಲಗುಂದು 


ವೈರಂಭಣಂ'' (ಮಂಗರಾ. ೧೬-೧೩) : ವೈಲ ವೈರಂಭಣ ಮುಖಪ್ರಭಂಜನ ಅಂತರ್ವಹ |20| ತಳಿದುಳಿದು ಹಿಂಜರಿಯುತೋಡುತಿದೆ (ಚಿತ್ರಾಂಗ. ೮೩-೨೨೮೮). 

ವಾಯು ಭಾವದ ಚರಿತ್ರ (ಚನ್ನವ. ಕ. ೫೮೭-೧೩೧೪). ([ಸಂ.) | ವೈರಿಕುಳಯಮದಂಡ ಎ ಶತ್ರುಪಕ್ಷದವರಿಗೆ ಯಮನ ಗದೆಯಂತಿರು 
ವೈರತ್ವ (ನಾ). ಹಗೆತನ ; ದ್ವೇಷ : ಇಷ್ಟು ವೈರತ್ವವುಳ್ಳ ನಮ್ಮ ಮಿತ್ರನದಾವನಿರಬೇಕು? | | ವವನು ; ಒಂದು ಬಿರುದು: ಶ್ರೀವಾವಣನೃಪತಿ ವೈರಿಕುಳಯಮದಣ್ಣಂ 

(ಅಂಬಿಕೆ. ೨೫). [ಸಂ.] | | (ಸೌಣಇ. ೫೫, ೫೫-೨೩; 1082). ವೈರಿನಕಂಟ = ಶತ್ರುಗಳ ಉಪಟಳವನ್ನು 
ವೈರಬಂಧ (ನಾ). ಹಗೆ ; ಸೇಡು : ಸೈರಿಸುವುದೀ ಬಾಲಭಾಷೆಗೆ ವೈರಬಂಧವ ಬಿಡುವ | | ನಾಶಗೊಳಿಸುವವನು ; ಒಂದು ಬಿರುದು : ಸಮರಜಯಘಂಟಾರವಂ 

ದನುತಾಚಾರಿಯನ ರಥಹಯವ ಹೊದಿಸಿದನಸ್ತನಿಕರದಲಿ (ಕುವ್ಕಾಭೀ. ೮-೩೫). (ಸಂ.) |25| ಕಾದಂಬಕಣ್ಣೀರವ(0ಮಣ್ಣನ ಬಂಟಂ ವೈರಿನಿಃಕಂಟಂ ತೈಲನ ಸಿಂಘಂ 


ವೈರಭಾವ (ನಾ). ಇ ವೈರತ್ವ : ದಿನದಿನಂಪ್ರತಿ ವೈರಭಾವವನೆನಗೆ ಹುಟ್ಟಿಸಿ (ಸೌಇಇ. ೫%. ೪೧-೧೧; 1066). ವೈರಿಬಂಗಾಅ, ವೈರಿಭಂಗಾಅ ಎ ಶತ್ರುಗಳಲ್ಲಿ 
ಸಂಹರಿಸುವನು ಮುನಿಹೃದಾಂಬುಜವಾಸಗಿದು ನಿಜಲೀಲೆ (ಕೌಶಿರಾ. ೨೩-೧೬). [ಸಂ.) ಶ್ರೇಷ್ಠನಾದವನು ; ಒಂದು ಬಿರುದು : ರೂಪಮನೋಜಂ ಪರಬಳಸೂಲೆಕಾಅಂ 
ವೈರಮುಡಿ "ವಯಿರಮುಡಿ' ನೋ. ವೈರಿಬಂಗಾಅಂ ನರಸಂಕಭೀಮಂ ಚಲದಂಕರಾಮಂ (ಸೌಇಇ. ೩೫. ೧೮-೯ ;980) ; ರಾಯ 
ವೈರವಡೆ (ಕ್ರಿ). ಹಗೆತನದಿಂದ ಕೂಡಿರು ; ದ್ವೇಷವನ್ನು ತಾಳು : ಓರೊರ್ವರ ರಾಯ ಪುರಸೂಜ'ಕಾಜ. ವೈರಿಭಂಗಾಅ ವೀರನಾರಾಯಣ (ಎಕ. ॥. ೧೪೩-೪೧ : 3131). 
ಮುಡಿಗೋರೊರ್ವರ ಮುಡಿಯೋರೊರ್ವರ ತೊಡೆಗೋರೊರ್ವರ ತೊಡೆ ವೈರವಡೆದ |30| ವೈರಿಬಳಮಲ್ಲ ಎ ಶತ್ರುಪಡೆಗೆ ಮಲ್ಲನಂತಿರುವವನು ; ಮಹಾಶೂರ ; ಒಂದು 
ವಸ್ತುವಿನಿರವಂ ನೆಲೆ ಪೋಲ್ತು ಸೊಸಯಿಸಿದುವು (ಜಯಕಾ. ೨-೪). (ವೈರ * ಪಡೆ) ಬಿರುದು : ವೈರಿಬಳೆಮುಲ್ಲಂ ಗಡಿಯಜ್ಯಮಲ್ಲಂ ಮಾರಸಿಜ್ಜನ ನನ್ನನಂ 
ವೈರಶುದ್ದಿ (ನಾ). ೧. ದ್ವೇಷವನ್ನು ನಿರ್ಮೂಲಮಾಡುವಿಕೆ ; ಹಗೆತನವನ್ನು (ಎಕ. ॥॥1 (8). ಹಗ್ಗಡ. ೧೧೪-೫ ; 1087). ವೈರಿಭಯದಾಯಕ ಎ ಶತ್ರುಗಳಿಗೆ 


ತೊರೆಯುವಿಕೆ. ೨. ಸಿಟ್ಟನ್ನು ತೀರಿಸಿಕೊಳ್ಳುವಿಕೆ ; ಸೇಡು ; ಪ್ರತೀಕಾರ: ಭಯವನ್ನುಂಟುಮಾಡುವವನು ; ಒಂದು ಬಿರುದು : ಮಹಾಸಂಧಿವಿಗ್ರಹಾಧಿಪತಿ 
““ವೈರಶುದ್ದಿ;, ಪ್ರತೀಕಾರ ವೈರನಿರ್ಯಾತನಂ -೩ ಹಗೆ ತೀರಿಸಿಕೊಳ್ಳುವುದರ ಹೆಸರು'' | | ಮಹಾಪ್ರಚಣ್ಣದಣ್ಣನಾಯಕಂ ವೈರಿಭಯೆದಾಯಕಂ ಸಾಹಿತ್ಮವಿದ್ಮಾವಿತರ್ಕ್ಯಂ 
(ಒದ್ದಾಟ. ೨೭೧) ; ಈ ಹುಡುಗಿಗೆ ನೆಗಡಿ ತಪ್ಪದಂತೆ ಮಾಡಿ ಆಕೆ ""ಅಯ್ಕೊ ನನ್ನ ಮೂಗೇ"' |5|  (ಕಇಆ. ೧-೧-೧ ; 1092). ವೈರಿಬೇರುಂಡ - ಶತ್ರುಗಳಿಗೆ ಭೇರುಂಡಪಕ್ಷಿಯಂತಿರು 
ಎಂದು ಗೋಳಾಡುತ್ತಿದ್ದರೆ, ಅದು ನಿಜವಾದ ವೈರಶುದ್ದಿಯಾದೀತೆಂದು ಇನ್ನೊಂದು ತಲೆ ವವನು ; ಒಂದು ಬಿರುದು : ಗಣ್ಣರ ಗಣ್ಣಂ ವೈರಿಭೇರುಣ್ಣಂ ಪ್ರತಿಪನ್ನಮಂದರಂ 
ಸೂಚಿಸಿತು (ದೇಕನ್ನೆ. ೧೮). [ಸಂ.] ಶಡಣಾಗತವಜ್ರಪಂಜರೆಂ ಶ್ರೀಮತ್‌ ಶಾವ್ವಿವರ್ಮ್ಮರಸರ ವಂಶಾವತಾರಮೆಂತೆಂಬೂಡೆ 
ವೈರಸ್ಯ (ನಾ). ೧. ರಸವಿಲ್ಲದುದು ;ನಿಸ್ಸಾರವಾದುದು. ೨. ಸಮರಸವಿಲ್ಲದಿರು | (ಸೌಇಇ ೩೫, ೧೮-೯; 989). ವೈರಿಮದಭಂಜನ ಎ ಶತ್ರುಗಳ ಸೊಕ್ಕನ್ನು 
ವಿಕೆ ; ವಿರಸ : ಆ ಮುನೀಂದ್ರನ ತಪಃಪ್ರಭಾವದೊಳನ್ಕೋನ್ಶ ವೈರಸ್ಮಂಗಳಂ ಅಡಗಿಸುವವನು ; ಒಂದು ಬಿರುದು : ಸರಣಾಗತ ವಜ್ರಪಂಜರಂ ವೈರಿಮದ 
[ಪಾಠಾಂ ವೈರಂಗಳಂ, ವೈರವೈರಸ್ಕಂಗಳಂ] ಮಅ೦*ದು (ಆದಿಪು ೯-೬ ವ) : ಈ ಪ್ರಕಾರ (40, ಭಂಜನಂ ಬಿರುದಗುರ್ವ್ವನುಂ. . . ಶ್ರೀಮನ್ಮಹಾಮಣ್ಣಳೇಶ್ವರಂ ಕೀರ್ತಿವರ್ಮದೇವರ್‌ 
ಮದನಸಿಂಗನಿಗೂ ಕುಸುಮಾಕ್ಷಿಗೂ ವೈರಸ್ಮ ಹುಟ್ಟಿ ವೃದ್ಧಿಯಾಗುವ ಹಾಗಾಯಿತು (ಹೌ. ೩೫. ೪೧-೧೨; 1068). ವೈರಿಮನ್ನೆಯ = ಶತ್ರುಗಳಿಂದ ಮನ್ನಣೆಯನ್ನು 
(ಅದೂಟ ೧೯೫). ೩, ನೋವು ; ವೇದನೆ : ನಿರ್ಭರ ಪ್ರಥಮಗರ್ಭಭಾರವರಿಕ್ಷೆ. ks ಪಡೆದವನು ; ಒಂದು ಬಿರುದು : ಕಾಮಿನೀಕಾಮಂಮಣಲೆರ ಭೀಮಂ ವೈರಿಮನ್ನೆಯರ 
ಸ್ವಾಂತೆಯುಮಂಗವೈರಸ್ಕಾ ಕ್ರಾಂತೆಯುಮಾಗಿರ್ದ ವೈಶ್ಯಕಾಂತೆಯನೊರ್ವಳಂ ಇ. ಪಾಷ[ಣ್ದ। ವೀರ ಮುರಾರಿ (ಸಾಇಇ. ೫೫,೩೮ ೭ :1058). ವೈರಿಸಂತಾಪ ದ ಶತ್ರುಗಳಲ್ಲಿ 
(ಚಂದ್ರಪು ೫-೭೬ ವ). [ಸೆಂ.| ತಾಪವನ್ನುಂಟು ಮಾಡುವವನು ; ಒಂದು ಬಿರುದು : ಉಭಯಬಳಸುಭಟ 
ವೈರಾಂಗ (ನಾ). ಖಡ್ಲಯುದ್ದದಲ್ಲಿಯ ಒಂದು ಪಟ್ಟು ; ಒಂದು ಬಗೆಯ |4| ಕೀರ್ತ್ತಿತಪ್ರತಾಪಂ ವೈರಿಸಂತಾಪಂ (ಸೌ. 2೦೭೪೬ ೬5 ; 1೧72). ವೈರೀಭಕಂಠೀರವ ವ 
ಕತ್ತಿವರಸೆ : ಹನ್ನೆರಡು ಪೆಟ್ಟಿನ ಮಧ್ಯದಲ್ಲಿ ಅವದಾನೊಂದು ಪೆಟ್ಟಿನಿಂದ ಅಂಗೈ | ಶತ್ರುವೆಂಬ ಆನೆಗೆ ಸಿಂಹದಂತಿರುವವನು ; ಒಂದು ಬಿರುದು: 


ವೈರಿಂಚಾಸ್ತ್ರ 


ವೈರೀಭಕಣ್ಮೀರವ(ಮ) ಮಕರ ರಾಜ್ಯ ನಿರ್ಮೂಲಕ . . . ಶ್ರೀವಿಷ್ಣುವರ್ಧನಹೊಯ್ಸಳ 
(ಎಕ. 11! (8), ಸಂಜನ. ೩೨೧-೭ ; 1022). (ಸಂ. ವೈರಿನ್‌] 

ವೈರಿಂಚಾಸ್ತ್ರ (ನಾ). ಬ್ರಹ್ಮನು ಅಧಿದೇವತೆಯಾಗಿರುವ ಮಂತ್ರಾಸ್ತ್ರ; 
ಬ್ರಹ್ಮಾಸ್ತ್ರ : ಆಯುವಂತನೆ ಕೇಳು ಮಿಕ್ಕಿನ ಸಾಯಕದಲಿವನಳಿಯ ದೈತ್ಮನಿಕಾಯಕ 
ವಚವಿಭೇದಿ ವೈರಿಂಚಾಸ್ತ್ರ ಹೂಡು (ಕೌಶಿರಾ ೨೭-೫೦). ([ಸಂ.) 

ವೈರಿಕ್ಷೋಣಿಪ (ನಾ). ಪ್ರತಿಪಕ್ಷದ ದೊರೆ ; ಶತ್ರುರಾಜ : ಹೂಣಿ ಹೊಕ್ಕನು 
ಹಿಡಿದು ವೈರಿಕ್ಷೋಣಿಪನ ತಜುಬಿದನು ನಾವಕ್ಷೀಣದುರಿತರು ಹಲುಬಿ ಮಾಡುವು 
ದಾವುದು (ಕುವ್ಕಾದ್ರೋ. ೪-೬). [ಸಂ.) 

ವೈರಿಣಿ (ನಾ). ಹಗೆತನವುಳ್ಳವಳು ; ಶತ್ರುತ್ವವಿರುವವಳು : ಕ್ಷುದ್ರಬುದ್ದಿಯ 
ಕೈಕೇಯಿಯು ತನ್ನ ವೈರಿಣಿಯನ್ನು ಹಿತಕರ್ತವಾಗಿ ಭಾವಿಸಿದಳು (ತುಳಸೀ. ೧೦೮). 

[ಸಂ. ವೈರಿಣೀ) 

ವೈರಿದೂತ (ನಾ). ಶತ್ರುಪಕ್ಷದ ದೂತ ; ವೈರಿಯ ಕಡೆಯಿಂದ ಬಂದ ಆಳು: 
ವೈರಿದೂತನ ಕಳುಹಿದನು ಕೈವಾರಿಗಳು ಜಯಜಯಯೆನಲು ಹೊಂದೇರ ತರಿಸಿದನಬುಜ 
ನಾಭನ ಪದಯುಗಕೆ ನಮಿಸಿ (ಕುವ್ಮಾಭೀ. ೧-೬೨). [ಸಂ.) 

ವೈರಿನಾಯಕವಾಡಿ (ನಾ). ವೈರಿಗಳ ದಳಪತಿ ; ಶತ್ರುಸೇನಾಪತಿ : ಬೇಡ 
ಮಗನೇ ವೈರಿನಾಯಕವಾಡಿಗಳು ವೆಗ್ಗಳರು . . . ನಿನಗೆಯಸದಳವು 
(ಕುವ್ಮಾದ್ರೋ. ಓರಿಇ. ಪರಿ. ೨೭೭). (ವೈರಿ 3- ನಾಯಕವಾಡಿ) 

ವೈರಿಪದ (ನಾ). ಅರಿಸಮಾಸ ; ವಿರುದ್ಧಸಮಾಸ : ವೈರಿಪದವಪಶಬ್ದವ 
ಚಮತ್ಕಾರವಧಮೋಪಮೆ ನಿಯತಿಪದಪೂರಕಂ. . . ಕ್ರಿಯಾಳಂಕಾರಹೀನವೆನಿಪ್ಪ ಪೊಳ್ಳಂ 
ತೂಣ್‌ ಕಳೆದು . . . ರಚಿಸುವೆಂ ಕೃತಿಯ (ಬಸಪು. ೧-೧೮). [ಸಂ.] 

ವೈರಿಬಲ (ನಾ). ಹಗೆಗಳ ಪಡೆ ; ಶತ್ರುಸೈನ್ಶ : ದೆಸೆದೆಸೆಗೋಡಿದನ್ಮಕರಿ 
ದಿಕ್ಕರಿಯಾದುದರಾತಿಭೂಭುಜಪ್ರಸರಮೆ ದಿಕ್ಟತಿಪ್ರಸರಮಾದುದು ವೈರಿಬಲಂ (ಗದಾಯು. 
೧-೫೩); ಓಸರಣೆಗೊಡದತಿಬಳರು ದಿವದಾಸೆಗಾಅರು ವೈರಿಬಲವನು ಘಾಸಿಮಾಡಿದ 
ರೊಗ್ಗಿನಲಿ ಹಮ್ಮಾರರಾವುತರು (ಕುವ್ಕಾಭೀ. ೪-೬೨). [ಸಂ] 

ವೈರೂಪ್ಯ (ನಾ). ವಿರೂಪ ; ವಿಕಾರ : ಅನಿಬರುಂ ವೈರೂಪ್ಯಮಂ ಕಂಡು, ಕಿನಿಸಿ, 
ಮುನಿದಕ್ಷಿಯಿಂ ಪಳಿದು ಮುನ್‌ ನಡೆಯೆ, ಮಂಥರೆ ಸಾರ್ದಳೊಯ್ಯನೆಯೆ ಸಂಭ್ರಮಂ 
ತುಳುಕಿರ್ದ ಕಲ್ಮಾಣಮಂಟಪಕೆ (ಶ್ರೀರಾಮಾ. ೬೦-೧೬೬) ; ಅವಳ ದೃಷ್ಟಿಯಲ್ಲಿ ಮಗಳಿಗೆ 
ಮಾತು ಬಾರದಿದ್ದದ್ದು ಒಂದು ವೈರೂಪೃ, ಅಪರಾಧ (ಏಳಜೀ. ೩೯). ([ಸಂ.) 

ವೈರೋಚನ (ಗು). ೧. ಸೂರ್ಯನಿಗೆ ಸಂಬಂಧಪಟ್ಟ. (ನಾ). ೨. ಸೂರ್ಯನ 
ಮಗ. ೩. ವಿರೋಚನನ ಮಗ ; ಬಲಿ. ೪. ಅಗ್ನಿಯ ಮಗ. ೫. ಒಬ್ಬ 
ಮುನಿಯ ಹೆಸರು. ೬. [ಜೈನ] ಭವನವಾಸಿ ದೇವತೆಗಳಲ್ಲಿ ಒಬ್ಬ : ಚಮರ 
ವೈರೋಚನಪ್ರಮುಖರಪ್ಪ ಭವನಾಮರರುಮಂ . . . ನಿರವಿಸಿ (ಚಂದ್ರಪು. ೧೨-೧೧೩ ವ); 
ಓರೊಂದು ಕುಲದೊಳಿರ್ವರಿರ್ವರ್ಚಮರ ವೈರೋಚನಾದಿಗಳಿಂದ್ರರಪ್ಪರ್‌ 
(ರೆತ್ನಕ. ೨-೯ ವ). ಪ. [ಬೌದ್ಧ] ಒಬ್ಬ ದೇವತೆ : ವೈರೋಚನ, ರತ್ನಸಂಭವ, 
ಅಮಿತಾಭ, ಅಮೋಘ ಸಿದ್ಧಿ. ಅಕ್ಟೋಭ್ಮ - ಈ ಐವರಿಗೂ ಕ್ರಮವಾಗಿ ವಜ್ರಧಾತೇಶ್ವರಿ 
. - . ತಾರಾ ಎಂಬ ಐವರು ಶಕ್ತಿದೇವತೆಗಳುಂಟು (ಕಶಾಅ. ೧೨೦). [ಸಂ.] 

ವೈರೋಚನಿ (ನಾ). ೧. ಸೂರ್ಯನ ಮಗ. ೨. ವಿರೋಚನನ ಮಗ ; ಬಲಿ: 
ತನಗಹಂಕೃತಿಯಿಲ್ಲ ವೈರೋಚನಿಯ ಪಡಿಹಾಖಿಕೆ ಕಿರೀಟಿಯ ಮನೆಯ ಬಂಡಿಯ 
ಬೋವನಾದನು ವೀರನಾರಯಣ (ಕುವ್ಕಾಉ. ೧-೪೫) ; ಸಮಯವರಿತು ವೈರೋಚನಿಯು 
ಧಾಳಿಟ್ಟಮರಪುರವನೊಳಗೈದನು (ಸಮುದ್ರ. ೪-೫). ೩. ಬುದ್ಧ. [ಸಂ.] 

ವೈರ್ಮುಡಿ "ವಯಿರಮುಡಿ' ನೋ. 

ವೈಲ್ಲ "ವಹಿಲ' ನೋ. 

ವೈಲ್ಮ (ನಾ). ಒಂದು ಬಗೆಯ ವಾಯು : ಗಮನದ ಭಾವದಲಟ್‌ವು ತ್ರಿವಿಧ ವೈಲ 
ವೈರಂಭಣ ಮುಖಪ್ರಭಂಜನ ಅಂತರ್ವಹವಾಯುಭಾವದ ಚರಿತ್ರ (ಚನ್ನವ. ಕ. 

[?) 

ವೈಲಕ್ಷಣ (ನಾ). ಹೊಸತನ ; ನವೀನತೆ : ಕೂರ್ಮೆಯಿಡು ವೈಲಕ್ಷಣದ ಪರಿಯಂ 


೫೮೭-೧೩೧೪). 


೮೦೩೬ 


20| ವೈವಧಿಕರುಯ್ವ ತೆಅದಿಂದುಯ್ದರ್‌ (ಮಲ್ಲಪು. ೧೬-೧೭೩). 


25 


40 


ವೈವಾಹ 


ಮನದಲಿ (ಗಗತಾ. ೧೩-೩೨) ; ಬಾಳು ಬಯಲಂತಿರಲು ಮನೆಯಚ್ಚುಕಟ್ಟಿಂಬು ವೈಲಕ್ಷಣದೆ 
ಚೆಂದ (ಮಂಕುಕ. ೪೫೧). ([ಸಂ.] 

ವೈಲಕ್ಷ್ಮಣ್ಯ (ನಾ). ೧. ಎಲಕ್ಷಣತೆ ; ವಿಚಿತ್ರತೆ. ೨. ವೃತ್ಕಾಸ ; ಭಿನ್ನತೆ : 
ಚಿನ್ನದಲ್ಲಿ ಕಡಗವು ಅನಭಿವ್ಯಕ್ತರೂಪದಲ್ಲಿರುವಾಗ ಯಾವ ತೂಕವೋ ಅದೇ ತೂಕವು 
ಅಭಿವೃಕ್ತವಾದಾಗಲೂ ಇರುವದು. ಹೊಸದಾಗಿ ಕಡಗವು ಹುಟ್ಟಿದರೆ ಇಮ್ಮಡಿಯಾದ 
ತೂಕವಾಗಲೀ ಎಂದು ದೂಷಿಸಬಹುದು. ಕಡಗವಾದಾಗ ಅಭಿವ್ಯಕ್ತಿ, ಹಿಂದೆ ಅನಭಿವ್ಯಕ್ತಿ 
(ಮರೆಯಾಗಿರುವಿಕೆ), ಇಷ್ಟೇ ವೈಲಕ್ಷ್ಮಣ್ಮ (ಭಾರದ. ೨೩೧) ; ಎಲ್ಲ ಪ್ರಾಂತದವರಿಗೂ 
ಸಾಮಾನ್ಯವಾದ ಗ್ರಂಥರಾಶಿಯೂ ಇಲ್ಲದೆ ಹೋದ ಪಕ್ಷದಲ್ಲಿ ಪ್ರಾಂತವೈಲಕ್ಷಣ್ಯಗಳು 
ಬೆಳೆದು ಒಂದು ಪ್ರಾಂತದ ಜನರ ಭಾಷೆ ಕೆಲವು ಕಾಲಾನಂತರ ಮತ್ತೊಂದು ಪ್ರಾಂತದವರಿಗೆ 
ಅರ್ಥವಾಗದಂತಾಗಬಹುದು (ಕೈಪಿಡಿ. ೩೦೨). ೩. ಹೊಸತನ ; ನವೀನತೆ : ಒಂದು 
ಕೃತಿ ಕಲಾಕೃತಿ ಎನಿಸಿಕೊಳ್ಳಬೇಕಾದರೆ ಅದಕ್ಕೆ ಅನಿವಾರ್ಯವಾದ ಒಂದು 
ವಿಶೇಷತೆಯಿರಬೇಕು. ಯಾವ ಅಂತಹ ಒಂದು ವೈಲಕ್ಷಣ್ಯವಿರದಿದ್ದರೆ ಅದು ಕಲಾಕೃತಿ 
ಎನಿಸಿಕೊಳ್ಳಲಾರದು (ಸಾಂದಸ. ೭). ೪. ವಿಶೇಷವಾದ ಲಕ್ಷಣ : ಸಂಸ್ಕೃತ ನಾಟಕಗಳಲ್ಲಿ 
ಸಂಸ್ಕೃತಭಾಷೆಯ ಜೊತೆಗೆ ಹಲವು ವಿಧವಾದ ಪ್ರಾಕೃತಭಾಷೆಗಳೂ ಬರುತ್ತವೆ. ಈ 
ಅಂಶವು ಸಂಸ್ಕೃತನಾಟಕದ ಒಂದು ವೈಲಕ್ಷ್ಮಣ್ಯ (ಸಂನಾಟ. ೨೧). [ಸಂ.] 

ವೈವಟ್ಟು “ವಹಿವಾಟು' ನೋ. 

ವೈವಧಿಕ (ನಾ). ೧. ಹೊರೆಯನ್ನು ಹೊತ್ತು, ತಿರುಗಿ ಮಾರಾಟಮಾಡು 
ವವನು ; ಕೋರಿಶೆಟ್ಟಿ. ೨. ಕಾವಡಿಯಲ್ಲಿ ಭಾರ ಹೊರುವವನು : ಸಿವಿಗೆಯಂ 
ಭುವನತ್ರಯನಾಥನೇಟ್‌ದಂ. .. ಉರಗವೃಂದಾರಕರುಂ ಸುರವೃಂದಾರಕರುಂ ತರತರದಿಂ 

[ಸಂ.) 

ವೈವರ್ಣ (ನಾ). ೧. ಬಣ್ಣ ಬದಲಾಗುವುದು : ಸ್ಟೇದಂ ವೈವರ್ಣಂ ಸ್ವರಭೇದಂ 
ರೋಮಾಂಚನಂ ಪ್ರಕಂಪನಮಶ್ರೂದ್ಭೇದಂ ಸ್ತಂಭಂ ಲಯಮೆಂದಾದುವಿವೆಂಟು ರಸಕ್ಕೆ 
ಸಾತ್ವಿಕಭಾವಂ (ಕಾವ್ಕಾಮ ೭೯೬). ೨. ಒ೦ದು ಜಾತಿಯಿಂದ ಮತ್ತೊಂದು ಜಾತಿಗೆ 
ಬದಲಾಗುವಿಕೆ. ೩. ವೃತ್ಕಾಸ ; ಭಿನ್ನತೆ. ೪. ಭಿನ್ನಭಿನ್ನ ಅಂಶಗಳಿಂದ 
ಕೂಡಿರುವಿಕೆ ; ವಿವಿಧತೆ. (ಸಂ. 

ವೈವರ್ತ (ನಾ). ರೂಪಪರಿವರ್ತನೆ : ಅಬಲಬ್ರಹ್ಮದಲ್ಲಿ ಸಬಲಬ್ರಹ್ಮ ನೆರೆ ಬೆರೆತು 
ಒಂದುಗೂಡಿ ಪರಮಾತ್ಮನಲ್ಲೆ ವೈವರ್ತವಾಗಿ ಪರಿಣಮಿಸಿ ವಿಶ್ವಮೋಡಿ (ಅರಳು. 
೧೦೪-೧೮). ([ಸಂ.1 

ವೈವಸ್ವತ (ನಾ). ೧. ಸೂರ್ಯನ ಮಗ. ೨. ಯಮ : ಸಮದಾರಾತಿಮರಾಳ 
ನೀರದರವಂ ಸಂಕ್ರುದ್ಧವೈವಸ್ತಕೋಪಮವಿದ್ದಿಪ್ಟಫಣೀಂದ್ರಚಂದ್ರಕಿರವಂ.. . . ತಾನೆಂಬಿನಂ 
ವ್ಮೋಮಭಾಗಮನೆಯ್ದಿರ್ದುದು ಚಕ್ರವರ್ತಿವಿಜಯಪ್ರಸ್ಥಾನಭೇರೀರವಂ (ಅದಿಪು. 
೧೧-೧೦) ; ಗತಿಗೆಡಿಸಿಕೊಂಡೊಯ್ದು ವೈವಸ್ವತನು ನಾಯಕನರಕದೊಳಗದ್ದುತ ಬಹನು 
ಕುಲಕೋಟಿಸಹಿತ (ಕುವ್ಮಾಉ. ೪-೮೬). ೩, ಸದ್ಯದಲ್ಲಿ ನಡೆಯುತ್ತಿರುವ ಏಳನೆಯ 
ಮನ್ವಂತರ. ೪. ಸದ್ಮದ ಯುಗಪುರುಷನಾದ ಏಳನೆಯ ಮನು : ಪೂರ್ವದಲ್ಲಿ 
ಸ್ವಯಂಭು . . . ವೈವಸ್ವತ . . . ಬ್ರಹ್ಮಸಾವರ್ಣಿತರೆಂಬ ಹದಿನಾಲ್ಕು ಮನುಗಳೊಳಗೆ 
(ಎವೇಕ. ೧೬೩). ೫. ನವಗ್ರಹಗಳಲ್ಲಿ ಒಂದು ; ಶನಿ. ೬. ಅಗ್ನಿಯ ಹೆಸರುಗಳಲ್ಲಿ 
ಒಂದು. ೭. ಏಕಾದಶರುದ್ರರಲ್ಲಿ ಒಬ್ಬ. (ಸಂ. 

ಮೈವಸ್ತತಾನ್ವಯ (ನಾ). ಮನುವಂಶಕ್ಕೆ ಸೇರಿದವನು ; ರಾಮ : ಕಾಣಿಕೆಯ 
ಕೈಕೊಂಡು ಶಬರಶಪ್ರೇಣಿಯನು ಮನ್ನಿಸಿದನುಚಿತದ ವಾಣಿಯಲಿ ವೈವಸ್ವತಾ 
[ಪಾಠಾಂ. ಹರಿದಶ್ವವ]ನ್ವಯನಾ ಪುಳಿಂದಕರ (ತೊರರಾ. ೩-೩-೫). [ಸಂ.] 

ವೈವಾಟ “ವಹಿವಾಟು' ನೋ. 

ವೈವಾಟಿ "ವಹಿವಾಟು' ನೋ. 

ವೈವಾಟು "ವಹಿವಾಟು' ನೋ. 

ವೈವಾದ (ನಾ). ಭಿನ್ನತೆ ; ವೃತ್ಕಾಸ : "“ವೈವಾದಮೆ ಭಿನ್ನ'' (ಭಾರಾ. ೧೦). [ಸಂ.) 


45| ವೈವಾಹ (ಗು). ೧. ವಿವಾಹಕ್ಕೆ ಸಂಬಂಧಿಸಿದ ; ಮದುವೆಗೆ ಸಂಬಂಧಪಟ್ಟ. 


(ನಾ). ೨. ಮದುವೆ; ಲಗ್ನ : ವೈವಾಹಮಂಗಳಮಂ ಮಾಡಿದನಬ್ಕಲ್‌ಂದವರ್ಗೆ 


ವೈವಾಹಗೈೆ 


ಸತ್ರಾಜಿನ್ಮಹೀಪಾಲಕಂ (ಜಗವಿ. ೧೧-೫೩) ; ಚೋಳಭೂಪಾಲಕನು ಹರುಸದಿಂದಪ್ಪಿ 
ಪಟ್ಟದ ಭೆದ್ರಗಜದೆ ಮೇಲಿರಿಸಿ ಸೌಂದರನ ತುಂಬುರು ಮಂತ್ರಿಸಹಿತ ವೈವಾಹಕ್ಕೆ 
ತೆರಳಿಸಿದನು (ಸೌಂದಪು. ೪-೨೫). [ಸಂ.) 

ವೈವಾಹಗೈ (ಕ್ರಿ). ಮದುವೆ ಮಾಡು ; ಲಗ್ನ ಮಾಡು : ಮತ್ತುತೆಯ ಭವದೀಯ 
ತನುಜಗಂ ಮುದದಿಂದ ವೈವಾಹಗೈದೀವೆ ಹರನೆಡೆಯಲಿದು ಸಿದ್ದ (ವಂಕಾರಾ. 
೧-೨೦-೧೧). (ವೈವಾಹ 4 ಕೈ (ನ ಕೆಯ್ಮ್‌)) 

ವೈವಾಹಮಂಟಪ (ನಾ). ವಿವಾಹಕ್ಕೆಂದು ಸಿದ್ಧಪಡಿಸಿದ ವೇದಿಕೆ; 
ಲಗ್ನಮಂಟಪ : ಜನಕನೃಪ ಪರಿಪರಿಯಲಂಕಾರಗೈಸಿದಂ ವೈವಾಹಮಂಟಪವನತಿ 
ವಿಭವದಿ (ವೆಂಕಾರಾ. «. -೨೧ ಸೂಚನೆ); ವೈವಾಹಮಂಟಪಸ್ಮರಣೆಯಂ ಬಗೆಗೊಳಿಸುವೀ 
ಮನೋಹರ ಚಿತ್ರದೃಶ್ಯಮಂ ನೋಳ್ಟೆನಗೆ ಬಾಳಿನುರಿ ನೂರ್ಮುಡಿಸುತಿದೆ 
(ಶ್ರೀರಾಮಾ. ೨೮೬-೩೬). (ವೈವಾಹ 4 ಮಂಟಪ] 

ವೈವಾಹವೇದಿಕೆ (ನಾ). ಎ ವೈವಾಹಮಂಟಪ : ಅಲ್ಲಿ ಊರಗಲದೊಳು 
ಮಂಟಪವನೊಲಿದಿಕ್ಕಿ ಸಲ್ಲೀಲೆಯಿಂದ ವೈವಾಹವೇದಿಕೆಯಿ[ಪಾಠಾಂ. ವಿವಾಹದ 
ವೈದಿಕೆಯನಿ]ಕ್ಕಿ (ನಂಬರ. ೫-೨೬) ;ಯುವತಿಯರಲಂಕಾರಗೈದರಾ ವೈವಾಹವೇದಿಕಾಂತರವ 
ಪ್ರಿಯದಿ (ವೆಂಕಾರಾ. ೧-೨೧-೨೦). [ಸಂ. ವೈವಾಹವೇದಿಕಾ] 

ವೈವಾಹಿಕ (ಗು). ೧. ಲಗ್ನಕ್ಕೆ ಸಂಬಂಧಿಸಿದ ; ಮದುವೆಗೆ ಸಂಬಂಧಪಟ್ಟ. 
(ನಾ). ೨. ಮದುವೆ ; ಲಗ್ನ : ಚಕ್ರಿ ತಕ್ಕೆಡೆಗಳೂಳ್‌ ವೈವಾಹಿಕಂ ಕೂಡಿ 
ಬರ್ಪದನಾಪೇಶ್ಷಿಸುತುಂ (ಶಾಂತಿಪು. ೨-೭೮) ; ಗೌರಿಯರು ಗಿರಿರಾಜನರಸಿಯ 
ಚಾರುಗರ್ಭದೊಳವತರಿಸಿ ಮದನಾರಿಯನು ಸಾರಿದಳು ವೈವಾಹಿಕಮಹೋತ್ಸವದೀ 
(ಯಗಿಕ. ೧೯). ೩. ವಿವಾಹಕಾರ್ಯಕ್ಕೆ ಉಪಯೋಗಿಸುವ ವಸ್ತು. 
೪. ಮದುವೆಯ ಸಿದ್ಧತೆ. (ಸಂ. 

ವೈವಾಹಿಕಜೀವನ (ನಾ). ಮದುವೆಯಾದ ನಂತರದ ಜೀವನ ; ದಾಂಪತ್ಮ : 
ಆನಂದ ಮೋಹಿನಿಯರ ವೈವಾಹಿಕಜೀವನದ ಬಗೆಯಲ್ಲಿ ಎಷ್ಟೋ ಹಾರುಮಾತುಗಳನ್ನು 
ವಸಂತ ಕೇಳಿದ್ದ (ಕಮನ. ೪) ; ವೈವಾಹಿಕಜೀವನದ ಸಮರಸತೆ ಹಾಗು ಸಮನ್ವೆಯಗಳಿಗೆ 
. - - ಪರಿಶುದ್ಧಕಾಮನು ಬೇಕೇ ಬೇಕು (ಸಾಹಿಸ. ೧೪೩). [ಸಂ.) 

ವೈವಾಹಿಕಸಂಬಂಧ (ನಾ). ಮದುವೆಯಿಂದಾದ ಪರಸ್ಪರ ನಂಟು, - ಬಾಂಧವ್ಯ: 
ನಿಮಗಂ ಅವಗಂ ವೈವಾಹಿಕಸಂಬಂಧಂ ಪರಂಪರೆಯಿಂ ಬಂದುದು (ಚಾವಂಪು. ೧೮೬). 

[ಸಂ.] 

ವೈವಿಧ್ಯ (ನಾ). ೧. ವಿವಿಧತೆ ; ನಾನಾಪ್ರಕಾರ : ಹೆಂಗಸರ ಕೇಶವಿಧಾನಗಳಲ್ಲಿ 
ಬಹಳ ವೈವಿಧ್ಯವಿದೆ (ಭಾರದ ೧೩). ೨. ವೃತ್ಯಾಸ : ಭಾರತದಲ್ಲಿ ಶಿಕ್ಷಣ ರಾಜ್ಯಸರ್ಕಾರಗಳ 
ಹೊಣೆಗಾರಿಕೆ. ಆದ್ದರಿಂದ ಶಿಕ್ಷಣದಲ್ಲಿ ವೈವಿಧ್ಯಕ್ಕೆ ಅವಕಾಶವಿದೆ (ಶಿಕ್ಷದ. ೭೬೩). [ಸಂ.] 

ವೈವಿಧ್ಯತೆ (ನಾ). ೧. = ವೈವಿಧ್ಮ ೧ : ದಿವ್ಮರೂಪಗಳ ಸಾಕಾರಸ್ವರೂಪವು 
ಪ್ರಬಲವಾದುದರಿಂದಲೂ ಮತ್ತು ದೇವತೆಗಳ ಕಾರ್ಯಭಾರದ ವೈವಿಧ್ಯತೆಯು 
ಹೆಚ್ಚಿದುದರಿಂದಲೂ, ದೇವತ್ವದಲ್ಲಿ ಹೆಚ್ಚು ಸ್ಪಷ್ಟತೆಯಿದೆ (ತತ್ವಪ್ರಾ. ೨೪) ; ವೈವಿಧ್ಯತೆಯ 
ದೃಷ್ಟಿಯಿಂದ ವಿಚಾರ ಮಾಡಿದರೆ . . . ""ರಾಮಚಂದ್ರಚರಿತಪುರಾಣವು ಸಾವಿರಕಂಬದ 
ಬಸದಿಯನ್ನು ಕಟ್ಟಿದಂತೆ'' (ಸಾಹಿಸ ೯೦). ೨. ವಿಶೇಷತೆಯಿಂದ ಕೂಡಿದುದು ; 
ಜೋಡಿಸಿದ ಮೊಳೆಗಳಲ್ಲಿ ಬರುವ ದೋಷಗಳನ್ನು ನಿವಾರಿಸುವುದು ಒಂದು ವೈವಿಧ್ಯತೆಯ 
ಕೆಲಸ (ಮುದ್ರಕ. ೩೧). [ಸಂ. ವೈವಿಧ್ಯತಾ) 

ವೈಶಂಪಾಯನ (ನಾ). ೧. ವೇದವ್ಮಾಸಯಷಿಯ ಶಿಷ್ಕರಲ್ಲಿ ಪ್ರಸಿದ್ಧನಾದವನೂ 
ಮಹಾಭಾರತವನ್ನು ಜನಮೇಜಯರಾಯನಿಗೆ ಹೇಳಿದವನೂ ಆದ ಒಬ್ಬ 
ಪ್ರಸಿದ್ಧ ಯಷಿ : ರಾಯಜನಮೇಜಯಗೆ ವೈಶಂಪಾಯನನು ಹೇಳಿದನು 
ಮುನಿದ್ವೈೆಪಾಯನಭಿವರ್ಣಿಸಿದ ಭಾರತವರಕಥಾಮೃತವ (ಕುವ್ಯಾಆ. ೨ ಸೂಚನೆ) ; ಶ್ರೀ 
ವ್ಮಾಸಮಹರ್ಷಿಗಳು ತಮ್ಮ ಶಿಷ್ಕನಾದ ವೈಶಂಪಾಯನನಿಗೆ ಹೇಳಿದ ಮಹಾಭಾರತ 
ಕಥೆಯನ್ನು, ವೈಶಂಪಾಯನನು ಜನಮೇಜಯರಾಯನಿಗೆ . . . ಹೇಳಿದನು (ವಚಭಾ. ೧). 
೨. ದುರ್ಯೋಧನನು ಪಾಂಡವರಿಗೆ ಹೆದರಿ ಅಡಗಿ ಕುಳಿತಿದ್ದನೆಂದು 
ಹೇಳಲಾಗುವ ಒಂದು ಸರೋವರದ ಹೆಸರು : ವಿಂಧ್ಮಕ ಜಾಲಕರೆಂಬ 


೮೦೩೭ 


- 
[= 


ವೈಶಾಖಸ್ಥಾನ 


ಕಿರಾತದೂತರ್‌ . . . ತೃಷ್ಣಾಭಿಭೂತರಾಗಿ ಸಕಲಜಗತ್ಪಾವನಾಪ್ಮಾಯನಕಾರಿಯಪ್ಪ 

ವೈಶಂಪಾಯನಸರೋವರಕ್ಕೆ ನೀರ್ಗುಡಿಯೆ ಪೋಗಿ (ಗಡಾಯು. ೬-೩೭ ವ) ; ವೈಶಂಪಾಯನ 

ಸರಸಿಯ ತೀರದಿ ತೋರುವರಾರಲ್ಲಿ? (ಪಾಂಚಜ. ೧೩-೨೨). ೩. ವ್ಯಾಸಮಹರ್ಷಿ ; 

ವೇದವ್ಕಾಸ : ""ವೈಶರಿಪಾಯನಂ ಸತ್ಯವಾದಿ ಪರಾಶರಂ ವ್ಯಾಸನಕ್ಕು'' 
(ಮಂಗರಾ. ೭೬-೧೦). ೪, ನ್ಮಾಯಶಾಸ್ತ್ರವನ್ನು ಬರೆದ ಒಬ್ಬಾತನ ಹೆಸರು : (0. 

[ಸಂ.) 

ವೈಶದ್ಯ (ಗು). ೧. ಶುಭ್ರವಾದ : ಶ್ರೀಶೈಲಾದಿಪ್ರಸಿದ್ಧಂ . .. ಧರಾಧಾರ ಧರ್ಮಂ 
ವೈಶದ್ಯದ್ಕೋತಿಚಂದ್ರೋಪಲಸಿತಭಸಿತಾನಂತಕಾಂತೋತ್ತಮಾಂಗಂ ಶ್ರೀಶೈವಶ್ರೇಯಮಂ 
ಮಾಳ್ಕೆಮುಗನವರತಂ ನಂದಿಕೇಶಂ ಮಹೇಶಂ (ರಾಜಶೇ. ೧-೧). (ನಾ). 
೨. ಸ್ಪಷ್ಟತೆ ; ವಿಶದತೆ : ಎಲ್ಲಿ ಮಾತ್ರ ವೈಶದ್ಯಕ್ಕಾಗಿ ಒಂದೆರಡು ಮಾತುಗಳನ್ನು 
ಹೇಳಬಹುದೋ ಅಂತಹ ಎಡೆಗಳಲ್ಲಿ ಹಲಕೆಲವು ಟಿಪ್ಪಣಿಗಳನ್ನು ಬರೆದಿದೆ 
(ಭಾಇಪ್ರ. ೧೦). [ಸಂ.) 

ವೈಶಾಖ (ನಾ). ೧. ಚಾಂದ್ರಮಾನವರ್ಷದ ಎರಡನೆಯ ತಿಂಗಳು ; 
ಬೇಸಗೆ ; ವಸಂತಮಾಸ : ವೈಶಾಖದೊಳಾ ಯೋಗೀಶ್ವರಂ ಕಲ್ಲೆಲೆ ನೆಲಸಿ 
ಹಿಮಾದ್ರೀಂದ್ರಮಿರ್ಪಂಶಿರಿರ್ದಂ (ಸುಕುಮಾ. ೪-೧೩); ಆ ಮಾಸವೇ ಚೈತ್ರ ವೈಶಾಖ 
* * * ಘಾಲ್ಗುಣಮೆಂದು ಹನ್ನೆರಡು ತೆಜನಾಗಿಹುದು (ಎವೇಕ. ೨೬೩) ; ವೈಶಾಖಮಾಸ 
ಬಂದರೂ ವೈಶ್ಮರ ಉಪದ್ರ ಬಿಡಲಿಲ್ಲ (ಗಾದೆ. ೨. ಮೊಸರು ಕಡೆಯುವ 
ಕೋಲು ;ಮಂತು : ಅನಿಮಿಷಾಲಯದಂತೆ ರವಿಯಂತೆ. .. ಗೋಮಯಪಲ್ಲವಾಸ್ಪದಂ 
ವೈಶಾಖಶಬ್ದದೊಳ್‌ ವ್ರಜಮೆಸೆದುದು (ಚಿಬಪು. ೧೧-೧೮). ೩. ಯುದ್ಧದಲ್ಲಿ 
ಎದುರಾಳಿಯ ಮೇಲೆ ಬಾಣಹೂಡುವಾಗ ಒಂದುಅಡಿ ಅಂತರದಲ್ಲಿ 
ಪಾದಗಳನ್ನಿಟ್ಟು ನಿಲ್ಲುವ ಒಂದು ಬಗೆಯ ಭಂಗಿ: ರಣಾಂಗಣಮನಣಿಯರದಿಂ 
ಮುಂಗೊಂಡು ನಿಂದ ಭೇದವೆಂತೆಂದೊಡೆ . . . ಸೋಮಪಾದ ಪ್ರತ್ಕಾಲೀಢಾಲೀಢ 
ವೈಶಾಖ ಮಂಡಲದಿಂದೆಸೆವ ಶಪಥದ ಸನ್ನಾಹದ ಪನ್ನತಿಕೆಯ. .. ಬಿಲ್ಲಾಳ್ಗಳ (ಹಮ್ಮಾರ. 
೩-೩೩ ವ). "ವೈಶಾಖಸ್ಥಾನ' ಪರಾ. ೪. [ನಾಟ್ಕ] ಆರು ವಿಧವಾದ 
ಪುರುಷಸ್ಥಾನಕಗಳಲ್ಲಿ ಒಂದು; ೫ "ನೆಲಕ್ಕೆ ೩ “ಗೇಣು ಮೇಲೆ ತೊಡೆಗಳನ್ನು 
ನಿಲ್ಲಿಸಿ ಕಾಲುಗಳಿಗೂ ಅಷ್ಟೆ ಅಂತರವಿರುವಂತೆ ತ್ರ್ಯಸ್ತದಿಂದ 
ನಿಂತುಕೊಳ್ಳುವುದು'' ( ಲಾಸ್ಮರಂ. ೩೨೭ ಗದ್ಯಾನುವಾದ) : ವೈಷ್ಣವ, ಸಮಪಾದ, 
ವೈಶಾಖ, ಮಂಡಲ, `: ಆಲೀಢ, ಪ್ರತ್ಕಾಲೀಢ - ಈ ಆಜು ಪುರುಷಸ್ಥಾನಕಂಗಳ್‌ 
(ಲಾಸ್ಕೆರಂ. ೭-೧೨ ವ). ಸಂ.) 

ವೈಶಾಖರೇಚಿತ (ನಾ). ೧. (ನಾಟ್ಕ) ನೂರೆಂಟು ಕರಣಗಳಲ್ಲಿ ಒಂದು ; 
ನಿಂತುಕೊಳ್ಳುವ ಭಂಗಿಗಳಲ್ಲಿ ಒಂದು : ತಲಪುಷ್ಪಪುಟ . . . ವೈಶಾಖರೇಚಿತ 

- ನಾಗಾಪಸರ್ಪಿತ, ಗಂಗಾವತರಣ - ಈ ನೂಲೆಂಟು ಕರಣಂಗಳ್‌ 

(ಲಾಸ್ಮರಂ. ೪-೪೨ ವ). ೨. ಅಂಗಹಾರಗಳಲ್ಲಿ ಒಂದು : ಸ್ಥಿರಹಸ್ತ, ಪರ್ಯಸ್ತ, 
ಸೂಚೀವಿದ್ದ, ಅಪರಾಜಿತ, ವೈಶಾಖರೇಚಿತ . . . ಸಂಭ್ರಾಂತ, ಸ್ವಸ್ತಿಕರೇಚಿತ - ಈ 
ಮೂವತ್ತೆರಡು ಅಂಗಹಾರಂಗಳ ಪೆಸರು (ಲಾಸ್ಕರಂ. ೫-೭ ವ). [ಸಂ.] 

ವೈಶಾಖವೃತ್ತಿ (ನಾ). ೧. ವೈಶಾಖಮಾಸ. ೨. ಇ ವೈಶಾಖ ೩. ೧, ೨; 
ಅತಿಕ್ರಾಂತ ವೈಶಾಖವೃತ್ತಿಯಾಗಿಯುಂ ಅಬರ್ಹಿಲೀಲಾರ್ಹಮಲ್ತು (ಚಂದ್ರಪು. ೪-೪೨ ವ). 

[ಸಂ.) 

ವೈಶಾಖಸ್ಥಾನ (ನಾ). ೧. ವ ವೈಶಾಖ ೩ : ಆಲೀಢಪ್ರತ್ಮಾಲೀಢಸಮಪಾದವೈಷ್ಣವ 
ಮಂಡಲಾಗ್ರಮುಮೆಂಬ ಪಂಚವಿಧಸ್ಥಾನಕೃತ್ಕಂಗಳೊಳಂ . . . ಎಂಟುಂ ತೆಅದ 
ಪ್ರಹರಣಂಗಳೊಳಂ ಅತಿಪರಿಚಿತರಾಗಿ ವೈಶಾಖಸ್ಥಾನದೊಳ್‌ ನಿಂದು . . . 
ದೃಷ್ಟಿಯುದ್ಧಂಗೆಯ್ದರ್‌ (ಗದಾಯು. ೮-೧ ವ); ಚಿನ್ನಬೆಳ್ಳಿಗಳಿಂದ ವಿಚಿತ್ರಾಲಂಕಾರ ಮಾಡಿದ 
ಗದೆಗಳನ್ನು ಇಬ್ಬರೂ ಹಿಡಿದುಕೊಂಡು ವೈಶಾಖಸ್ಥಾನದಲ್ಲಿ ನಿಂತು ಒಬ್ಬರನ್ನೊಬ್ಬರು 
ನೋಡತೊಡಗಿದರು (ಭಾಮಣಿ. ೭೫). ೨. ನ. ವೈಶಾಖ ೪ : ಲೋಕಾಕಾರಮನಭಿನ 
ಯಿಪಾಕಾರಂ ನೆಗಟಕ* ನಿಂದು ವೈಶಾಖಸ್ಥಾನಾಕಾರದೊಳ್‌ ಮರುದ್ದುತನಾ 
ಕುಲಿಶಾಯುಧನದೊಂದು ಚೆಲ್ವ್ಪಂ ಪಡೆದಂ (ಅದಿಪು ೭-೧೧೬) ; ಪುಷ್ಪಾಂಜಳಿ 


ವೈಶಾಲ್ಯ 


ವಿಕ್ಸೇಪಂಗೆಯ್ದೆ ಅಗಿ ಪೊಡವಟ್ಟು ಸರಸಾಗಮಪ್ರಾರಂಭನಿರತನನು ವೈಶಾಖಸ್ಥಾನಸ್ಮಿತನಾಗಿ 
(ಶಾಂತಿಪ ೧೦-೬೧ ವ). (ಹಂ) 

ವೈಶಾಲ್ಯ (ನಾ). ಹರಹು; ವಿಸ್ತಾರ : ಆ ಮಂಕಾದ ಬಿಳಿಯ ಆಕಾಶದ ವೈಶಾಲ್ಕದಲ್ಲಿ 
ಬೆಟ್ಟಗಳು ಸ್ಪಷ್ಟವಾಗಿ ಎದ್ದು ಕಾಣುತ್ತಿದ್ದುವು (ಮಲೆನಾ. ೨೪) ;ಕಾಲಿದಾಸಾದಿ ಮಹಾಕವಿಗಳೂ 
ಪೂರ್ವಪರಿಚಿತವಾಗಿದ್ದ ಕಥೆಗಳನ್ನೇ ಮಾರ್ಪಡಿಸಿಕೊಂಡು ತಮ್ಮ ಪ್ರತಿಭೆಯ ನವ 
ನವೋನ್ಮೇಷಶಾಲಿತ್ವವನ್ನೂ ವೈಶಾಲ್ಕವನ್ನೂ ತೋರ್ಪಡಿಸಲಿಲ್ಲವೇ? (ಸಾಹಿಸ. ೯೧). [ಸಂ.) 
ವೈಶಿಕ (ಗು). ೧. ವೇಶ್ಮಯು ಪ್ರಯೋಗಿಸುವ, - ಬಳಸುವ. (ನಾ). ೨. (ಗೀತ, 
ನೃತ್ಕ, ಚಾತುರ್ಯ, ತಂತ್ರ ಮುಂತಾದ) ವೇಶ್ಮೆಯ ವಿದ್ಯೆ, -ಕಲೆ : ವಿಟರ ತವಕ 
ತಕ್ಕೆಗೂಟವ ಮೋಹಿಪ ದಿಟವ ಸೋಲವ ವೈಶಿಕವ ಸಟೆಯ ಸವಡುನುಡಿಗಳೊಳು ಮಗಳೆ 
ನೀ ಪಟುವಾಗು (ರಾಮವಿ. ೧೦-೪೦) ; ಒದವಿಸಿ ನಡೆನುಡಿನೋಟದ ಪದದಿಂ ಪೆಣ್ಣ್ಗಳ್ಗೆ 
ಕಲಿಸುವರ್‌ ವೈಶಿಕಮಂ ಮುದುಪೆ ದಲೀ ಕುಂಟಣಿ ಮೆಯ್ದದುಳದ ಗೆಯ್ಮೆಯೊಳಮಿಂತು 


೮೦೩೮ 


5 


ಮೆ 


0 


ಪತ್ತಿಪಳ್‌ (ಚಕವ. ೬-೮೬). ೩, ಬೆಡಗು ; ಬಿನ್ನಾಣ : ಕರವಲೆಯ ಕಟಿಸೂತ್ರ ಪದನೂಪುರ | 


ನಿನಾದದ ಬೇಟವಜ್‌ಗಳ ಸರಸ ಹಾಸ್ಕದ ಹಾಸಕದ ವಹಣಿಗಳ ವೈಶಿ[ಪಾಶಾಂ.ಸಿ]ಕದ 
ಸರಳಿಸುವ ಕುಕ್ಕುರಕದಂಬದ ವಿರಚಿತಾಡಂಬರದ ನವಶಾಬರಿಯರೈದಿದರ್‌ (ತೊರರಾ. 
೧-೫-೪೦). ೪. ಮೋಸ ; ಠಕ್ಕು ; ಕಪಟ : ಸಟೆಯಿಲ್ಲದಂತೆ ಪ್ರಪಂಚುವಿಲ್ಲದಂತೆ 
ವೈಶಿಕವಿಲ್ಲದಂತೆ ನಡೆಸಯ್ಕಾ ಲಿಂಗತಂದೆ (ಬಸವ. ೬೧) ; ಸ್ವಯಂಪ್ರಯೋಜನಮಾಗಿ 
ತಾಮೆಸಗುವ ಕರ್ಮಜ್ಞಾನ ಭಕ್ತ್ವಾದಿಗಳೊಳ್‌ ಸಾಧನಬುದ್ದಿಗೆಯ್ವುದು ವೈಶಿಕಮಪ್ಪುದು 
(ಚಕವಂ. ೧೦೭-೧೦). ೫. ಶೃ೦ಗಾರನಾಯಕರಲ್ಲಿ ಒಬ್ಬ ; ಅನೇಕ ವೇಶ್ಕೆಯರೊಂದಿಗೆ 
ಇರುವವನು : ಕಾಮನ ಕೊಂದು ಪಟ್ಟಕ್ಕೆ ನಿಂದ ಕಾಮರಾಜರಾಜನು ರಾಜಾಧಿ 
ರಾಜ ಗಂಡರನೆಲ್ಲರ ಹೆಂಡಿರ ಮಾಡಿ ನೆರೆವ ವೈಶಿ[ಪಾಠಾಂ. ಸಿ]ಕ ಕಾಮ ನೀ ಕೇಳಾ 


20 


ವೈಶ್ವದೇವ 


ಒಂದು : ಬುದ್ದಿಸುಖದು:ಖೇಟ್ಛಾದ್ವೇಷಪ್ರಯತ್ನಧರ್ಮಾಧರ್ಮ ಸಂಸ್ಕಾರರೂಪನವವಿಧ 
ವೈಶೇಷಿಕಗುಣೋಟ್ಛೇದಂ (ತತ್ತ್ವಪ್ರ. ೫). (ಸಂ. 


ವೈಶೇಷಿಕದರ್ಶನ (ನಾ). = ವೈಶೇಷಿಕ ೩ : ಗೌತಮನ ನ್ಯಾಯದರ್ಶನ, ಕಣಾದನ 


ವೈಶೇಷಿಕದರ್ಶನ, ಕಪಿಲನ ಸಾಂಖ್ಯದರ್ಶನ . . . ಬಾದರಾಯಣನ ಉತ್ತರಮಾಮಾಂನಾ 
ದರ್ಶನ - ಇವೇ ಷಡ್ಡರ್ಶನಗಳು (ಭಾರದ. ೧೨೧) ; ವೈಶೇಷಿಕದರ್ಶನದಲ್ಲಿ 


ಸಾಮಾನ್ಯವಾಗಿ ಪ್ರಪಂಚವನ್ನು ದ್ರವ್ಯ . . . ಅಭಾವವೆಂದು ಏಳು ಪದಾರ್ಥಗಳಾಗಿ 
ವಿಭಾಗಮಾಡಿರುವರು (ಹಿಂದಸಾ. ೧೧೨). [ಸಂ.] 


ವೈಶ್ಯ (ಗು). ೧. ವ್ಯಾಪಾರಿಗೆ ಸಂಬಂಧಿಸಿದ. (ನಾ). ೨. ಚತುರ್ವರ್ಣಗಳಲ್ಲಿ 


ಮೂರನೆಯ ವರ್ಗ : "ಬ್ರಾಹ್ಮಣಃ ಕ್ಷತ್ರಿಯ ವೈಶ್ಯ: -- ಈ ಮೂಲು ವರ್ಣಮಂ 
ದ್ವಿಜರೆಂಬುದು'' (ಹಲಾಯು. ೬೫-೨೩೮) ; ವೈಶ್ಯವೆಂಬುದು ಜಾತಿಯಲ್ಲ ವರ್ಣ 
(ತುಳುನಾ. ೧೭೬). ೩. ಚತುರ್ವರ್ಣಗಳಲ್ಲಿ ಮೂರನೆಯ ವರ್ಗಕ್ಕೆ ಸೇರಿದ 
ವನು ; ವ್ಯಾಪಾರ ಅಥವಾ ಒಕ್ಕಲುತನ ಮಾಡುವವನು : ತನತನಗೆ ಕಂಡರು 
ಮಹೀಸುರ ಜನಪ ವೈಶ್ಯ. . . ಹರ ಚತುರ್ಮುಖರ (ಕುವ್ಕಾಸ. ೧೪-೩೩) ; ಭಗವದ್ಗೀತೆಯಲ್ಲಿ 
ವೈಶ್ಶನಿಗೆ ಕೃಷಿ, ಗೋರಕ್ಷೆ, ವಾಣಿಜ್ಮಗಳು . . . ಮತ್ತೆ ಕೆಲವನ್ನು ಸೇರಿಸಿದ್ದಾನೆ 
(ಭಾರದ. ೫೫); ವೈಶಾಖಮಾಸ ಬಂದರೂ ವೈಶ್ಮರ ಉಪದ್ರ ಬಿಡಲಿಲ್ಲ (ಗಾದೆ). 
೪. ರತ್ನಗಳಲ್ಲಿ ಒಂದು ಬಗೆ : ಅರಿಸಿನದ ಬಣ್ಣವನಾಂತುಮಿಸುನಿಯೊಲು ತೊಳಪುದದು 
ವೈಶ್ಶಜಾತಿಯು (ರತ್ನಶಾ. ೩-೯) ; ಬ್ರಾಹ್ಮಣನೀ ಮಣಿ ಚಿತ್ತಂಬುಗೆ ಜಾತರಂಗಮೆನಿಪುದು 
೬ - ವೈಶೈಂ ಸಮಂತು ಸೌಗಂಧಿಕಮ್ಮೆ (ಹಾಲಾಸ್ಮ. ೨-೧-೭೦). [ಸಂ.] 


ವೈಶ್ಯಕಾಂತೆ (ನಾ). ವೈಶ್ಯಜಾತಿಯ ಹೆಣ್ಣು : ವೈಶ್ಯಕಾಂತೆಯನೊರ್ವಳಂ ಕಂಡು 


(ಚಂದ್ರಪು. ೩-೭೬ ವ). (ಸಂ. ವೈಶ್ಯಕಾಂತಾ] 


(ಉರಿವ. ಕ. ೪೧೪-೮). [ಸಂ.) 

ವೈಶಿಕತಂತ್ರ (ನಾ). ಆಕರ್ಷಿಸುವ ಉಪಾಯ ; ಮೋಹಿಸುವ ವಿಧಾನ: 
ಗಾರುಡಕನ್ಮವಾದಾ ದರುಶನವನು ಮಾರಣ ವೈಶಿಕ [ಪಾಠಾಂ. ವಶಿಕರ]ತಂತ್ರ ವಾರುವ 
ಗಜನರಪಶುಪರೀಕ್ಷೆಯ ಬಲ್ಲ ಭಾರಿ ಶಾಸ್ತ್ರಜ್ಞರಲ್ಲೆಸೆಯೆ (ಅಬ್ಬಲೂ. ೩-೭೮). [ಸಂ.] 

ವೈಶಿಪ್ಟಿಕ (ಗು). ೧. ವಿಶೇಷವಾದ ; ಮಹತ್ತರವಾದ. (ನಾ). ೨. ಹೆಚ್ಚು |25 
ಗಾರಿಕೆ ; ವಿಶೇಷತೆ : ಹೊಸ “ಜಾತಿಕಟ್ಟು'ಗಳೂ ಸಗೋತ್ರವಿವಾಹವನ್ನು 
ನಿರಾಕರಿಸಿವೆ ; ತಮ್ಮ ವೈಶಿಷ್ಟಿಕವಾದ ಆಚಾರ ವ್ಯವಹಾರಗಳನ್ನು ಕಾಪಾಡಿಕೊಂಡು 
ಬರುತ್ತಿವೆ (ಶಾಸಗಿ. ೩ ಮುನ್ನುಡಿ). [ಸಂ.] 

ವೈಶಿಷ್ಟ್ಯ (ನಾ). ವಿಶೇಷವಾದ ಗುಣ ; ಹೆಚ್ಚುಗಾರಿಕೆ ; ಮೇಲ್ಮೆ : ತಂತ್ರದ 
ದೃಷ್ಟಿಯಿಂದ ಕೆಲವೊಂದು ವೈಶಿಷ್ಟ ಗಳನ್ನು ಇಲ್ಲಿ ಕಾಣಬಹುದು (ಸಮಜೀ. ೨೫ ಪೀಠಿಕೆ); | 30 
ಹೊಯ್ಸಳದೇವಾಲಯಗಳನ್ನು ವಿವಿಧ ಭಾಗಗಳಾಗಿ ವಿಂಗಡಿಸಿ ವೈಶಿಷ್ಟ್ಯವನ್ನು ತಿಳಿಯ 
ಬಹುದು (ಹೊಯ್ಲ್ಸವಾ. ೪). (ಸಂ.] 

ವೈಶೇಷಿಕ (ಗು). ೧. ವಿಶೇಷವಾದ ; ಅಸಾಧಾರಣವಾದ ; ವಿಶಿಷ್ಟಗುಣವುಳ್ಳ. 
(ನಾ). ೨. ವಿಶಿಷ್ಟವಾದುದು ; ವಿಶೇಷ ಲಕ್ಷಣದಿಂದ ಕೂಡಿದುದು: ವೈಶೇಷಿಕ 
ಶಬ್ದ ವಿಶೇಷವೆಂಬ ಶಬ್ದದಿಂದ ಸಿದ್ದಿಸಿದೆ (ಭಾರದ. ೧೨೩) ; "ವೈಶೇಷಿಕ' ಪದವು ವಿಶೇಷವೆಂಬ | 35 


ವೈಶ್ಯಜ (ನಾ). ವಣಿಜರ ವಂಶದವನು ; ವ್ಯಾಪಾರಿ. "ಪಟವೈಶ್ಶಜ' ಪರಾ. 
[ಸಂ.) 

ವೈಶ್ಯದತ್ತಿ (ನಾ). ವ್ಯಾಪಾರಿಗೆ ಕೊಟ್ಟ ದಾನ : ಪುಲಿನಾಡ ಕೊಳತೂರಂ 
ಪಲ್ಲವಾದಿತ್ಯಪೂರವಾಗೆ ನಕರಂ ಮಾಡಿ ವೈಶ್ಯದತ್ತಿಯಾಗೆ ಮಾಡಿ ನೊಟಂಬಸೆಟ್ಟಿಗೆ 
ಕೊಡಂಗೆಯಾಗೆ ಕೊಟ್ಟಂ (ಸಾಇಇ. ೮, ೪೧-೧೬ ; ಸು. 10ನೆಯ ಶತ). [ಸಂ.1 

ವೈಶ್ಯ (ನಾ). ವೈಶ್ಯಜಾತಿಯ ಹೆಣ್ಣು. (ಸಂ. ವೈಶ್ಯಾ? 

ವೈಶ್ರವಣ (ನಾ). ೧. ವಿಶ್ರವಸ್ಸಿನ ಮಗ ; ಕುಬೇರ : ವಿವಿಧವಿನೋದಸುಖಂ 
ವೈಶ್ರವಣಂ ಧನದಾದ್ರಿಯೊಳ್‌ ಸುಖಂ ವಸಿಯಿಸುವಂತವನಿಪನಾ ಮಾಡದೊಳುದ್ದ 
ವಾಂಬುನಿಧಿ ವಿಶ್ವಸೇನನನುದಿನಮಿರ್ಕುಂ (ಶಾಂತಿಪು. ೯-೧೪೯) ; ದಿವಿಜೇಂದ್ರಂಗೆತ್ತಲುಂ 
ವೈಭವದೊಳ್‌ . . . ವೈಶ್ರವಣಂಗೆತ್ತೆತ್ತಲುಂ ವಿತ್ತದೊಳಧಿಕನೆನುತ್ತಿರ್ಪಿನಂ ಸಂದ 
ನಿಂತೀ ಲವಣಾಂಭೋರಾಶಿವೇಳಾವಲಯಿತಧರಣೀಚಕ್ರದೊಳ್‌ ತತ್ಕುಮಾರಂ 
(ಸುಕುಮು. ೧೧-೩೭) ; ಇವನು ಸುರಪತಿ ವರುಣ ಯಮ ವೈಶ್ರವಣರೆಂಬರ ಗೆಲಿದ ಪೂರ್ವದಿ 
ಇವನ ಗೆಲಿದವರಿಲ್ಲ (ಕೌಶಿರಾ. ೨೭-೧೩). ೨. ರಾವಣ. [ಸಂ] 

ವೈಶ್ವಂಭರ (ಗು). ೧. ವಿಷ್ಣುವಿಗೆ ಸಂಬಂಧಿಸಿದ. (ನಾ). ೨. ಒಂದು ಮತದ 
ಹೆಸರು; ವೈಷ್ಣವಮತ : ವಿತಂಡಮುನಿಯು . . . ವೈಶ್ಚಂಭರವೆಂಬ ಮತವನ್ನು 


ಒಂದು ವಸ್ತುವನ್ನು ಅಂಗೀಕರಿಸಿರುವುದರಿಂದ ಬಂದಿರುವುದೆಂದು ಪ್ರಾಯಶ: ತಿಳಿಯುವರು 
(ಹಿಂದಸಾ. ೧೧೧). ೩. ಷಡ್ಜರ್ಶನಗಳಲ್ಲಿ ಒಂದು ; ವಿಶೇಷಗುಣವನ್ನು 
ಪ್ರತಿಪಾದಿಸಿದ ತತ್ವಶಾಸ್ತ್ರಜ್ಞನಾದ ಕಣಾದನ ದರ್ಶನ : ವೈಶೇಷಿಕ ಎಂಬ 
ಇಟ್ಟಿಗೆಯಲೊರಸಿ ಕೂಡಲಸಂಗಯ್ಯನೆಂಬ ಕನ್ನಡಿಯ ತೋಜುವೆನು (ಬಸವ. ೭೪೭) ; ಈ 
ಮೂಲತತ್ವಾನ್ವೇಷಣರೂಪದಲ್ಲಿ . . . ವೈಶೇಷಿಕ, ನೈಯಾಯಿಕ, ಸಾಂಖ್ಯಯೋಗ, 
ಜೈಮಿನೀಯ, ಔಪನಿಷದಗಳೆಂಬುವ ಆರು ಆಸ್ತಿಕದರ್ಶನಗಳೂ ಆವಿರ್ಭವಿಸಿರುತ್ತವೆ 
(ಭಾರದ. ೨೨೯). ೪. ವೈಶೇಷಿಕತತ್ತ್ವವನ್ನು ಅನುಸರಿಸುವವನು, - ಪಾಲಿಸು 
ವವನು: ಗೋಪಣಂದಿಮುನಿಪುಂಗವನೆಂಬ ಮದಾಂಧಸಿಂಧುರಂ ತಗಯಲ್‌ ಜೈಮಿನಿ 
ತಿಬ್ಬಿಕೊಣ್ಣು ಪರಿಯಲ್‌ ವೈಶೇಷಿಕಂ ಪೋಗದುಣ್ಣಿಗೆಯೊತ್ತಲ್‌ (ಎಕ. 1, ೬೯-೪೩ ; 1100); 
ವೈಶೇಷಿಕರು ಪ್ರತ್ಮಕ್ಷ, ಅನುಮಾನಗಳನ್ನು ಮಾತ್ರ ಸ್ವತಂತ್ರ ಪ್ರಮಾಣಗಳೆನ್ನುತ್ತಾರೆ 
(ತತ್ಸಪ್ರಾ ೨೬೦). ೫. (ವೈಶೇಷಿಕರ ಪ್ರಕಾರವಿರುವ) ಆತ್ಮನ ಗುಣಗಳಲ್ಲಿ 


45 


ಕಲ್ಪನೆಮಾಡಿ, ಆ ಪಂಡಿತನು ಅನಂತರ ವಿಷ್ಣುನಾಮಾಂಕಿತವಾದ ಅಷ್ಟಾಕ್ತರಿಯನ್ನು 
ಅವರಿಗೆ ಉಪದೇಶ ಮಾಡಿದನು (ತುಳುನಾ. ೧೦೬). ([ಸಂ.) 


ವೈಶ್ವದೇವ (ಗು). ೧. ವಿಶ್ವದೇವತೆಗಳಿಗೆ ಸಂಬಂಧಪಟ್ಟ. (ನಾ). 


೨. ಗೃಹಸ್ಥನು ಎಲ್ಲ ದೇವತೆಗಳಿಗೆ ದಿನವೂ ಊಟಕ್ಕೆ ಮುಂಚೆ ಅರ್ಪಿಸುವ 
ಭೂತಯಜ್ಞ : ಮಧ್ವರಾಯರ ನೆನೆದು ಪರಿಶುದ್ಧರಾಗಿರೊ . . . ಕಾಮವಿಲ್ಲದ 
ಹರಿಪೂಜೆ ವೈಶ್ವದೇವವಿಡುವಾಗ (ಪುರಂದ. ೧-೨೦೯-೨) ; ದೈವಯಜ್ಞವು ಎಲ್ಲಾ 
ದೇವತೆಗಳನ್ನು ಉದ್ದೇಶಿಸಿ ಮಾಡುವುದು, ಆದ್ದರಿಂದ ಇದನ್ನು ವೈಶ್ವದೇವವೆನ್ನುತ್ತಾರೆ 
(ಆರ್ಯಧ. ೧೮೯). ೩. 'ಯಕ್ಸಾದಿ ದೇವತೆಗಳಲ್ಲಿ ಒಬ್ಬ : ""ಸೂರತೃಷ್ಟಾ 
ನಿಲೇಂದ್ರಾನಲಂ ಮಿತ್ರೇಂದು ನೈರುತಿ ಜಲಂ ವೈಶ್ವ[ಪಾಕಾಂ. ಸ್ವ]ದೇವ . 
ಯಕ್ಷಾದಿದೈವಮಕ್ಕುಂ'” (ಮಂಗರಾ. ೧೯-೬). [ಸಂ.] 


ವೈಶ್ವದೇವಿ (ನಾ). ೧. ಮಾಘಮಾಸದ ಕೃಷ್ಣಪಕ್ಷದ ಅಷ್ಟಮಿ. ೨. [ಛಂದ] 


ವೈಶ್ವರೀಯ 


ಹನ್ನೆರಡುಮಾತ್ರೆಗಳ ಜಗತೀಛಂದಸ್ಸಿನ ಒಂದು ಪ್ರಭೇದ : ಭೂಮಿದ್ವಂದ್ವ | 
ಕೃತ್ತಲ್‌ ಜಲದ್ವಂದ್ವಮಿತ್ತಂ ತಾಮಪ್ಪಂತಿಂಬಾಗಿಲ್ಲಿ ಬಂದೊಪ್ಪೆ ಕೇಳ್‌ ವಿಶ್ರಾಮಂ 
ಕಾಮಾಸ್ತ್ರಸ್ಥಾನದೊಳ್‌ ನಿಂದೊಡಕ್ಕುಂ ಕಾಮಪ್ರಾಕಾರೇ ವೈಶ್ವದೇವಿ ಪ್ರಸಿದ್ಧಂ 
(ಛಂದೋಂಬು. ೨-೮೬ ಅಡಿಟ). (ಸಂ. ವೈಶ್ವದೇವೀ] 

ವೈಶ್ವರೀಯ (ನಾ). ""ಎಲ್ಲ ದೇವತೆಗಳಿಗೆ ತರ್ಪಣ ಕೊಡುವುದು'' 
(ಶಂಕದಾ. ಕೋಶ); ಆ ನವೀನಾತಿಢ್ಮಮಿಲ್ಲದೆ ವೈಶ್ವರೀಯವನು ಮಾಡಲೊಲ್ಲರು 
ವ್ರತವ (ಶಂಕದಾ. ೧-೫೪). [7] 

ವೈಶ್ಟಾನರ (ಗು). ೧. ಮಾನವಜನಾಂಗಕ್ಕೆ ಸಂಬಂಧಿಸಿದ. (ನಾ). 


೨. ಬೆಂಕಿ ; ಅಗ್ನಿ : ಇಭವಿದ್ವೇಷಿಗೆ ವಿಕ್ರಮಂ . . . ಹಿಮಾಂಶುಗೆ ಹಿಮಂ 
ವೈಶ್ಛಾನರಂಗುಷ್ಣ[ವ)ತ್ಸ್ರೃಭೆ . . . ಸಾಜಂ (ಶಾಂತಿಷ ೧೧-೯೪) ; ಆಳಾಪಿಸುವ ವಿದಗ್ಗೆ | 10 


| 
ವಿಪ್ರಲಂಭ ವೈಶ್ವಾನರದಗ್ವೆ ಯೆಂಬುದನೀ ರಾಗಪ್ರಯೋಗಷು ಪೇಟ್ಲಪ್ಲುದು | 


(ಲೀಲಾಮ ೨-೬೦ ವು. ೩. ಜಠರಾಗ್ನಿ. ೪. ಅಗ್ನಿಯ ಅಧಿದೇವತೆ : ಪಿರಿದೆನಿಸುತಿಹ | 
ದೇವತಾತ್ರಯವಧಿಕವೆಲ್ಲರಿಗೆ ವರವೆನಿಪುದಾಮ್ನಾಯ ವೈಶ್ವಾನರನಧಿಕವಿದಲ್‌ಂದ 
(ತಿಮ್ಮಶಾಂ. ೩-೧೨) ; ವೈಶ್ವಾನರಂ ಈ ಮರ್ಬಿನೊಂದು ಜಂಕಣೆಗೆ ಬೆದಜ್‌ . . . 


I 
ಪತಿಪರಾಯಣೆಯಂ ತೋಟ್‌ಸಲೊಡಂ (ರಾಮುಶ್ವ. ೬೪-೨೩). ೫. ಚಿತ್ರಮೂಲದ [i 


ಗಿಡ. ೬. [ವೇದಾಂತ] ಸಮಷ್ಟುಶರೀರದಲ್ಲಿ ಚೈತನ್ಮರೂಪಿಯಾಗಿರು 
ವವನು : ಈ ಸಮಖ್ಬಶರೀರದ ಕೂಡೆ ಕೂಡಿದ ಚೈತನ್ಯವು ಸಮಸ್ತಮನುಷ್ಯರುಗಳಲ್ಲಿ 
ಅಭಿಮಾನವ ಮಾಡಿತಾಗಿ ವೈಶ್ವಾನರನುಯಂತಾ ಹೇಳಲ್ಪಡುವುದು (ಈಶ್ವಸ್ಥ. ೧೮-೨) ; 
ಜಾಗ್ರತಾವಸ್ಥೆಯನ್ನು ಮಾಂಡೂಕ್ಕಉಪನಿಷತ್ತು ಈ ರೀತಿಯಾಗಿ ವರ್ಣಿಸಿದೆ . . . | 


ವೈಶ್ವಾನರ -- ಸಕಲಪ್ರಾಣಿಗಳಿಗೂ ಸಂಬಂಧಿಸಿಕೊಂಡಿರುವವನು (ಜೀವಾತ್ಮ. ೧೨೭). |20 


೭. [ಛಂದ] ಒಂದು ಗುರು, ಒಂದು ಲಘು ಪುನಃ ಒಂದು ಗುರು ಇರುವ 

ಒಂದು ಗಣ ; ರಗಣ (-ಟ-) : ಕುಲಿಶಧರವಾತೋರ್ವೀ ವೈಶ್ವಾನರಾ 

ನಿಲರಂತ್ಕದೊಳ್‌ ನೆಲಸೆ ಹರಿಯುಂ (ಛಂದೋಂಬು. ೨-೧೬೭). | 
ವೈಶ್ಯಾನರಚೂರ್ಣ ಇ ಹೊಟ್ಟೆ ಶೂಲೆ, ಅಗ್ನಿಮಾಂದ್ಮ ಮುಂತಾದುವುಗಳಿಗೆ | 


೮೦೩೯ 


ವೈಷ್ಣವವೇದ 


ವೈಷ್ಣವ (ಗು). ೧. ವಿಷ್ಣುವಿಗೆ ಸಂಬಂಧಿಸಿದ ; ವಿಷ್ಣುವಿನ : ಆಸೋಮನಾಥಪುರದ 
ಆಜು ತತ್ತಿನ ಒಳಗಣ ಬಂಡೂರತತ್ತಿನ ಒಳಗೆ ಆ ವೈಷ್ಣವಬಾಗೆಯ ವ್ರಿತ್ತಿ ಹದಿನಾಲ್ಕಬ 
ಪ್ರಾಪ್ತಿಗಳನೂ . . . ಅನುಭವಿಸಿಕೊಂಡು (ಎಕ. ೪), ತಿರುಮ. ೯೧-೧೨ ; 1261). 
೨. ವಿಷ್ಣುವನ್ನು ಆರಾಧಿಸುವ. (ನಾ). ೩. ಹಿಂದೂಮತದ ಮೂರು 
ಪ್ರಮುಖಪಂಥಗಳಾದ ವೈಷ್ಣವ, ಶೈವ ಮತ್ತು ಶಾಕ್ತ ಎಂಬುವುಗಳಲ್ಲಿ 
ಒಂದು ; ಹರಿಸರ್ಮೋತ್ತಮತ್ವವನ್ನು ಸಾರುವ ಪಂಥ : ಭರತಖಂಡದಲ್ಲಿ ಶೈವ 
ಮತ್ತು ವೈಷ್ಣವ ಎಂಬುದಾಗಿ ಎರಡು ಸಂಪ್ರದಾಯಗಳು . . . ನಾನಾ ಮತಾಚಾರಗಳಿಗೆ 
ಕಾರಣವಾದುವು (ಭಾತತ್ತ್ವ. ೬೧೯). ೪. ವೈಷ್ಣವ ಮತಾವಲಂಬಿ : ಬಿಜ್ಜಳನ 
ಗುರುವಪ್ಪ ನಾರಣಕ್ರಮಿತಂ ಸೌರಿಭಟ್ಟಂ ವಿಷ್ಣುಪೆದ್ದಿಗಳು ಮೊದಲಾದ ವೈಷ್ಣವರೆಲ್ಲಂ 
ಕಂಡುಕಂಡು ಅಸೂಯೆಯೊಳು ನಡೆದು (ಬಸರ. 6-ಚಾ); ಷಟ್ಕರ್ಮ ಮಾಡಬೇಕು 
ವೈಷ್ಣವನೆನಿಸಬೇಕು ವಿಷ್ಣುದಾಸರ ದಾಸನಾಗಬೇಕು (ಪುರಂದ. ೩-೭೦-೪); ವಿಷ್ಣುವನ್ನೇ 
ಪರಬ್ರಹ್ಮ ಸ್ವರೂಪವೆಂದು ತಿಳಿದು ಆರಾಧಿಸುವವರು ವೈಷ್ಣವರು (ಭಾರದ. ೨೦) ;ಸ್ಮಾರ್ತರಿಗೆ 
ಸ್ವಾರ್ಥ ಹೆಚ್ಚು, ವೈಷ್ಣವರಿಗೆ ಉಷ್ಣ ಹೆಚ್ಚು (ಗಾದ). ೫. ವಿಷ್ಣುವನ್ನು ಅಭಿಮಂತ್ರಿಸಿ 
ಬಿಡುವ ಅಸ್ತ್ರ ; ನಾರಾಯಣಾಸ್ತ್ರ : ಲೋಕಮಂ ಬಸೀಖೊಳಗಿಟ್ಟು ಕಾದಳವ 
ನಾರಳವೊಡ್ಡಿಸೆ ಕಾದನಾಗಳರ್ವಿಸೆ ತೆಗೆದೆಚ್ಚ ವೈಷ್ಣವಮನೊಡ್ಡಿಸಿ ವೈಷ್ಣವದಿಂ 
ಮುರಾಂತಕಂ (ಪಂಪಭಾ. ೧೨-೩೨). ೬. ಯುದ್ಧಮಾಡುವಾಗ ನಿಲ್ಲುವ ಒಂದು 
ಭಂಗಿ : ಆಲೀಢ ಪ್ರತ್ಕಾಲೀಢ ಸಮಪಾದ ವೈಷ್ಣವ ಮಂಡಲಾಗ್ರಮುಮೆಂಬ 
ಪಂಚವಿಧಸ್ಥಾನಕೃತಂಗಳೊಳಂ . . . ನಿಂದು . . . ದೃಷ್ಟಿಯುದ್ಧಂಗೆಯ್ದರ್‌ 
(ಗದಾಯು. 6-೧ ಎ). ೭. [ನಾಟ್ಕ] ಆರು ಬಗೆಯ ಪುರುಷಸ್ಥಾನಕಗಳಲ್ಲಿ 
ಒಂದು; ॥ "ಪಾದಗಳಿಗೆ ೨_-ಗೇಣು ಅಂತರವಿರುವಂತೆ ಒಂದು 
ಕಾಲನ್ನು ಸಮನಾಗಿರಿಸಿ ಇನ್ನೊಂದು ಕಾಲಿನ ಬೆರಳುಗಳನ್ನು ಪಕ್ಕಕ್ಕೆ ಮಾಡಿ 
ಪಾರ್ಶ್ವದಲ್ಲಿ ತ್ರ್ಯಸ್ಕದಂತಿರಿಸಿ ಮೊಳಕಾಲನ್ನು ಬಗ್ಗಿಸಿ ಸೌಷ್ಠವದಿಂದ 
ನಿಂತುಕೊಳ್ಳುವುದು'' (ಲಾಸ್ಕರಂ. ೩೨೬ ಗದ್ಮಾನುವಾದ) : ವೈಷ್ಣವ . . . ಪ್ರತ್ಕಾಲೀಢ 
— ಈ ಆಜು ಪುರುಷಸ್ಥಾನಕಂಗಳ್‌'' (ಲಾಸ್ಮರಂ. ೭-೧೨ ವ). 


ಉಪಯೋಗಿಸುವ, ಚಿತ್ರಮೂಲ ಮುಂತಾದುವುಗಳಿಂದ ಮಾಡಿದ ಒಂದು [೫ 
ಬಗೆಯ ಚೂರ್ಣ : ವೈಶ್ವಾನರಚೂರ್ಣ -- ಶುಂಠಿ, ಹಿಪ್ಪಲಿ. . . ಚಿತ್ರಮೂಲ, | 
ಗಜಹಿಪ್ಪಲಿ . . . ಬಿಳಿಸಾಸುವೆ ಇವಂ ಸಮಾಂಶವಾಗಿ ದಿನಂಪ್ರತಿಯೂ ೪ ವರಹ ತೂಕ | 
ತುಪ್ಪದಿಂ ಸೇಎಸೆ ಗ್ರಹಣಿ, ಅಗ್ನಿಮಾಂದ್ಯ, ಹೊಟ್ಟೆಶೂಲೆ ಸಹ ಪರಿಷರಮಕ್ಕು? | 

[| 


ವೈಷ್ಣವಗೀತಿಮನೋಹರ = ವಿಷ್ಣುಪರವಾದ ಗೀತೆಗಳನ್ನು ಸುಶ್ರಾವ್ಯವಾಗಿ 
i ಹಾಡುವವನು ; ಒಂದು ಬಿರುದು : ಗ್ರಾಮನಾಮೋತ್ರಮರ್ವೈ್ಯೈಷ್ನವಗೀತಿ 
| ಮನೋಹರರ್‌ (ಕಣ. ॥, ೧೦-೯ ; 1080). [ಸಂ.1 
| ವೈಷ್ಣವದೀಕ್ಷೆ (ನಾ). ವೈಷ್ಣವಮತದ ವ್ರತಗಳನ್ನು ವಿಧಿವತ್ತಾದ ರೀತಿಯಲ್ಲಿ 


(ಸಕವೈ. ೩೩೭). (ಸಂ.1 | ಕೈಗೊಳ್ಳುವ ಸಂಸ್ಕಾರ : ನೀನು ನನ್ನೊಡನೆ ಬಾ ವೈಷ್ಣವದೀಕ್ಷೆಯನ್ನು ಕೊಡುತ್ತೇನೆ 
ವೈಷಮ್ಯ (ನಾ). ೧. ಏರುಪೇರು ; ವೃತ್ನಾಸ : ಅಂತುಭಯನದಿಯ ವೈಷಮ್ಮ |30|  (ಶ್ರೀರಾಯ. ೭೮೧). "ಶೈವದೀಕ್ಷೆ' ಪರಾ. (ಸಂ. ವೈಷ್ಣವದೀಕ್ಷಾ) 
ಮುಮನಾಶ್ಚರ್ಯಂಬಟ್ಟು ನೋಡಿ (ಆದಿಪು. ೧೩೫ ವ) ; ಅವಟಸಓಳ್‌ ತಾರ; ವೈಷ್ಣವಪುರಾಣ (ನಾ). ಹದಿನೆಂಟು ಮಹಾಪುರಾಣಗಳಲ್ಲಿ ಒಂದು; 


ಮೆಂಬುದು ವಾತಪಿತ್ತಮೋಷ ವಿಶೇಷವೈಷಮೃಸಮುದ್ಭವಮಪ್ಪ ಶರೀಲಾಕ್ಷಿಕುಕ್ಲಿದಂತ | | ವಿಷ್ಣುವನ್ನು ಕುರಿತ ಪುರಾಣ : ಬ್ರಹ್ಮಪುರಾಣ ಪದ್ಮಪುರಾಣ ವೈಷ್ಣವಪುರಾಣ 
ಶೂಲಾದಿ ಜನಿತಮಕ್ಕುಂ (ಅಜಪು. ೪-೨೮ ವು. ೨. ವಿಪತ್ತು ; ತೊಂದರೆ : ""ಏಷಮಂ | ; ... ಬ್ರಹ್ಮಾಂಡಪುರಾಣವೆಂಬವೆ . . , ಹದಿನೆಂಟು ಮೂಲಪುರಾಣಂಗಳು (ವಿವೇಕ. ೭); 
ವೈಷಮ್ಮಂ'' «ಚತುನಿ. ೧೨೦). ೩. ದ್ವೇಷ ; ಹಗೆತನ : ನೊಳಂಒರ ರಾಜ್ಯವು | | ಇವುಗಳಲ್ಲಿ ನಾಲ್ಕು ವೈಷ್ಣವಪುರಾಣಗಳು ಶಿವ ಎಷ್ಟುಗಳ ಸಾಮ್ಯವನ್ನು ಪ್ರತಿಪಾದಿಸುತ್ತವೆ 
ಬಹಳಮಟ್ಟಿಗೆ ವಿಸ್ತಾರಗೊಂಡಿತಲ್ಲದೆ ನೊಳಂಬರ ಮುತ್ತು ಬಾಣರ ನಡುವೆ ಸ (ಭಾರದ. ೧೩೬). "ಶೈವಪುರಾಣ' ಪರಾ. [ಸಂ.) 
ನಿರಂತರವೈಷಮ್ಮಕ್ಕೆ ದಾರಿಮಾಡಿಕೊಟ್ಟಿತು (ನೊಳಂ೩. ೨೮). (ಸಂ.1 ವೈಷ್ಣವಮತ (ನಾ). ೧. ವಿಷ್ಣುವನ್ನು ಪೂಜಿಸುವವರ ಮತ, - ಕುಲ: 
ವೈಷಯ (ಗು). ೧. ವಿಷಯಕ್ಕೆ ಸಂಬಂಧಪಟ್ಟ. (ನಾ). ೨. ವಿಷಯ ;ವಸ್ತು: 'ವೈಷ್ಣವಮತ' ಎಂಬ ಹೆಸರು ಸೂಚಿಸುವಂತೆಯೇ ವಿಷಯ ವಿಷ್ಣುವಿನ ಆರಾಧನೆಯ, 
""ವಿಷಯಂ ವೈಷಯಮೆನಿಪ್ಪುದು'' (ಚತುನಿ. ೧೨೦). [ಸಂ.1 | ಪೂಜೆಯ ಪರಂಪರೆಗೆ ಅಢಿ'ವಾ ಸಂಪ್ರದಾಯಕ್ಕೆ ಸೇರಿದ್ದು (ಭಾರದ. ೨೮೨). 
ವೈಷಯಿಕ (ಗು). ೧. ವಸ್ತುವಿಗೆ ಸಂಬಂಧಿಸಿದ. ೨. ವಿಷಯಸುಖಕ್ಕೆ | ೨. ವಿಷ್ಣುಭಕ್ತಿಯನ್ನು ಪ್ರತಿಪಾದಿಸುವ, ಮಧ್ವಾಚಾರ್ಯರಿಂದ ಸ್ಥಾಪಿತವಾದ 
ಸಂಬಂಧಪಟ್ಟ ; ಇಂದ್ರಿಯಸುಖಕ್ಕೆ ಸಂಬಂಧಿಸಿದ 40 ಮತ : ದ್ವೈತಪಂಥ ; ದ್ವೈತಮತ : ಮಧ್ವರಾಯರ ನೆನೆದು ಪರಿಶುದ್ಧರಾಗಿರೊ 
ಪದಿರ್ಮಡಿಸಿತ್ತಪ್ಪಾಪ್ತಿರಸಂಬಡೆಗುಂ ವೈಷಯಿಕಸುಖದೂಳಿದು ವಿಸ್ಮಯವೇ ಪೊದ್ಹಿ ವೈಷ್ಣವಮತವ ಭವಾಬ್ಧಯನು ದಾಟಿರೊ (ಪ್ಯರಂದ. ೧-೨೦೯ ಅನುಪಲ್ಲವಿ). 
(ಪಂರಾಮಾ. ೯-೬೮೬) : ತಾವು ವೈಷಯಿಕ ವಾಸನೆಗಿಂತಲಛೂ ಮೇಲಿನ el 


: ರಾವಣಂಗೊಲವು 


"ಶೈವಮತ' ಪರಾ. [ಸಂ.1 
ಉಪಅನುಭವವನ್ನು ಪಡೆದವರೆಂಬುದನ್ನು ನಾನು ತಿಳಿದುಕೊಂಡೆ (ಮೃಜಲ. ೧೭೨. | ವೈಷ್ಣವವೇದ (ನಾ). ವಿಷ್ಣುಭಕ್ತಿಯನ್ನು ಕುರಿತ ಗೀತಗ್ರಂಥ ; ಪುರಾತನಕಾಲದ 
(ನಾ). ೩. ಇಂದ್ರಿಯಗಳಿಂದ ತಿಳಿಯಲ್ಪಡುವ ವಸ್ತು, -- ವಿಷಯ: | ಆಳ್ವಾರರು ರಚಿಸಿದ ವಿಷ್ಣುಸ್ತೋತ್ರ. : ಆಳ್ವಾರರು . . . ಸುಮಾರು ೪೦೦೦ 


ನಿರ್ವರ್ತವಿಕಾರ್ಯಂ ಪ್ರಾಪ್ಮಮೆತ್ತಲುಂ ವೈಷಯಿಕಂ (ಶಮದ. ೧೩೭೦. ೪. ಭೋಗಗಳಲ್ಲಿ | 45) ಪದ್ಮಗಳನ್ನು ಹಾಡಿದ್ದಾರೆ. ಈ ಪದ್ಮಗಳಿಗೆ ನಾರಾಯರ ದಿವೃಪ್ರಬಂಧಂ ಎಂದು ಹೆಸರು. 
ಆಸಕ್ತಿಯುಳ್ಳವನು ; ವಿಷಯಲೋಲುಪ. (ಸಂ.; | ವೈಷ್ಣವವೇದ ಎಂಬ ಹೆಸರೂ ಇದೆ (ಭಾರದ. ೩೦೯). [ಸಂ.) 


ವೈಷ್ಣವಸಿದ್ಧಾಂತ 


ವೈಷ್ಣವಸಿದ್ಧಾಂತ (ನಾ). ವಿಷ್ಣುಭಕ್ತಿಯನ್ನು ಪ್ರತಿಪಾದಿಸುವ ತತ 
ದರ್ಶನ : ಜಗತ್ಕಾರಣತ್ವ ಮೊದಲಾದ ಸರ್ವಕೃತ್ಮಗಳನ್ನೂ ವಿಷ್ಣುವಿಗೇ ಸಮರ್ಥಿಸಿ 
ವಿಷ್ಣುಭಕ್ತಿಯನ್ನೇ ಮುಖ್ಯವಾಗಿ ಕರ್ತವ್ಯವೆಂದು ನಿರ್ಣಯಿಸಿರುವುದರಿಂದ ಈ ದರ್ಶನಕ್ಕೆ 
ವೈಷ್ಣವಸಿದ್ಧಾಂತವೆಂದು ಪ್ರಸಿದ್ಧಿ (ಹಿಂದಸಾ. ೨೬೩) ; ವೈಷ್ಣವಾಗಮಗಳ ಇ 
ವೇದವ್ಯಾಖ್ಕಾನ ಮಾಡುವ ಪ್ರಯತ್ನದಲ್ಲಿ ವೈಷ್ಣವಸಿದ್ಧಾಂತಗಳೂ ಪ್ರವೃತ್ತವಾದುವು | 5 
(ಭಾತತ್ತ್ವ. ೬೧೭). "ಶೈವಸಿದ್ಧಾಂತ' ಪರಾ. (ಸಂ) | 

ವೈಷ್ಣವಾಗಮ (ನಾ). ವಿಷ್ಣುದೇವಾಲಯಗಳ ನಿರ್ಮಾಣ, ವಿಷ್ಣುವಿಗ್ರಹದ | 
ಪ್ರತಿಷ್ಠೆ, ಪೂಜೆ ಮೊದಲಾದ ವಿಷಯಗಳನ್ನು ತಿಳಿಸುವ ಶಾಸ್ತ್ರ ; ವೈಖಾನ 
ಸಾಗಮ : ವಿಖನಸಮಹರ್ಷಿಗಳಿಗೆ ಭಗವಂತನಿಂದ ಉಪದಿಷ್ಟವಾದ ವೈಷ್ಣವಾಗಮವು 
ವೈಖಾನಸಾಗಮವೆಂದು ಪ್ರಖ್ಮಾತವಾಯಿತು (ಭಾರದ. ೭೫. "ಶೈವಾಗಮ' ಪರಾ. 

[ಸಂ.1 

ವೈಷ್ಣವಾಸ್ತ್ರ (ನಾ). ವಿಷ್ಣುಮಂತ್ರವನ್ನು ಅಭಿಮಂತ್ರಿಸಿ ಪ್ರಯೋಗಿಸುವ 
ಅಸ್ತ್ರ ; ನಾರಾಯಣನು ಅಧಿದೇವತೆಯಾಗಿರುವ ಅಸ್ತ್ರ ; ನಾರಾಯಣಾಸ್ತ್ರ : 
ಅಂತು ವೈಷ್ಣವಾಸ್ತಮತಿನಿರ್ಭರದಿಂ ಚತುರ್ವಲದೊಳ್‌ ಕಾದುತ್ತುಮಿರೆ 
(ಜಗವ. ೧೨-೩೪ ವ) ; ಇದು ವರಾಹನ ದಾಡೆಯಿದನಾ ತ್ರಿದಶವೈರಿಗೆ ಕೊಟ್ಟೆನವನಿಂದಿದುವೆ | 15 
ಭಗದತ್ತಂಗೆ ಬಂದುದು ವೈಷ್ಣವಾಸ್ತ್ರವಿದು ಇದು ಹರಬ್ರಹ್ಮಾದಿಗಳ ಗೆಲುವುದು ಕಣಾ 
ನಿಮಿಷದಲಿ (ಕುವ್ಮಾದ್ರೋ. ೩ ೭೨). [ಸಂ.] 

ವೈಷ್ಣವಿ (ನಾ). ೧. ವಿಷ್ಣುವಿನ ಶಕ್ತಿ ; ವಿಷ್ಣುಮಾಯೆ. ೨. (ದೇವ, ದಾನವರು 
ಅಮೃತಕ್ಕಾಗಿ ಕ್ಷೀರಸಮುದ್ರವನ್ನು ಮಥನ ಮಾಡಿದಾಗ) ಕ್ಷೀರಸಮುದ್ರದಲ್ಲಿ 
ಜನಿಸಿದವಳು ; ಲಕ್ಷ್ಮಿ: ಬಾಲಭಾಸ್ಕರನು ಪೂರ್ವಾದ್ರಿಯ ಶಿಖರದ Wid 
ಮೈದೋರುವಂತೆ ಪಾಲಾಬ್ದಿಯಲಿ ಜಗತ್ತಾಲೆ ಕಣ್ಣೆಸೆದಳು ಶೀಲೆ ವೈಷ್ಣವಿಯೂ ಮುಂತೆ : 
(ಸಮುಮ. ೧೯-೧೨). ೩. ಸಪ್ತಮಾತೃಕೆಯರಲ್ಲಿ ಒಬ್ಬಳು : “ಬ್ರಾಹ್ಮೀ, ಮಾಹೇಶ್ವರೀ, | 
ಕೌಮಾರೀ, ವೈಷ್ಣವೀ, ವಾರಾಹೀ, ಮಾಹೇಂದ್ರೀ, ಚಾಮುಂಡಾ -ಈ ೭ ಸಪ್ತಮಾತೃಕೆಯರ | 
ಪೆಸರ್‌'' (ಹಲಾಯು. ೪-೧೬). ೪. ದುರ್ಗಾದೇವಿ ; ದುರ್ಗೆ : ಹರಿಯಚೇಂದ್ರಾದಿಗಳು ! 
ಮುರಿದು ಮರೆಯಾಗೆ ಕಾಯ್ದುಯಿರದೆ ವೈಷ್ಣವಿಯಾಗಿ . . . ಶುಂಭಾಸುರನ ಸಿರವ 
ನಿಮುಷದೊಳರಿದು ಚರಣದಿ ಮೆಟ್ಟಿಯಮರರನುಳುಹಿದಗಜೆ ಸಲಹಾ (ನವಮೋ. ! 
೯-೨). ೫. ವಿಷ್ಣುವಿನ ಭಕ್ತೆ ; ವೈಷ್ಣವಭಕ್ತೆ : ಭಗವಂತನನ್ನು ನಂಬಿಕೊಂಡು ಅವನ ! 
ಆರಾಧನೆಯಲ್ಲಿ ವೈಷ್ಣವಿಯರಂತೆ ಕಾಲಕಳೆಯಬೇಕೆಂದು ನಿರ್ಧರಿಸುವ ನನಗೆ ಬೇರಾವ ' 
ಬಾಳಿನಲ್ಲಿಯೂ ಆಸೆಯಿಲ್ಲ (ಹೇಮಂತ. ೩೪೦). ೬. ವೈಷ್ಣವಮತವನ್ನು ಅನುಸರಿಸು | 
ವವಳು ; ವೈಷ್ಣವಜಾತಿಯ ಹೆಂಗಸು : ಹಸಿರು ಹಣೆಯಿಂದ ಕುಳಿತ ವಿಕ್ಟೋರಿಯಾ | 30 
ರಾಣಿಗೂ ಚಾಂದಬೀಬಿಗೂ ಒಂದು ಬೊಟ್ಟು ಉದ್ದ ಕುಂಕುಮವಿಟ್ಟು ವೈಷ್ಣವೀ | 
ಮುತ್ತೈದೆಯರ ಸಾಲಿಗೆ ಸೇರಿಸಿದೆವು (ಗಾಪ. ೭೦). ೭. ಹಿಂದಿನ ಕಾಲದ ರಾಜರ | 
ಕಾಲದಲ್ಲಿ ಎಲ್ಲೆಂದರಲ್ಲಿ ಸಂಚರಿಸುವ ಸ್ವಾತಂತ್ರ್ಯವನ್ನು ಹೊಂದಿದ್ದ, 
ವಿಷ್ಣುವಿನ ಉಪಾಸಕಿ ; ವಿರಾಗಿಣಿಯರ ಒಂದು ವರ್ಗಕ್ಕೆ ಸೇರಿದವಳು : 
ವೈಷ್ಣವಿಯು ಆ ದ್ವಾರಪಾಲಕನನ್ನು ಹಿಂಬಾಲಿಸಿ ಅರಮನೆಯೊಳಗೆ ಪ್ರವೇಶ ಮಾಡಿದಳು |35 
(ಶ್ರಿಣಾಖ. ೬೩). ೮. [ಸಂಗೀತ] ಸಪ್ತಸ್ವರಗಳಲ್ಲಿ ಒಂದಾದ ಮಧ್ಯಮಸ್ವರದ | 
ಅಧಿದೇವತೆ : ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಮಾಹೇಂದ್ರಿ | 
ಚಾಮುಂಡಿಯೆಂಬವರೇ ಕ್ರಮದಿಂದಾ ಷಡ್ಡಾದಿಸ್ವರಾಧಿದೇವತೆಗಳು (ಎವೇಕ. ೧೮೬). 
"ಕೌಮಾರಿ' ಪರಾ. [ಸಂ. ವೈಷ್ಣವೀ। 

ವೈಸಣಿಗೆ "ಬಯಿಸಣಿಗೆ' ನೋ. 

ವೈಸರಾಯ "ವೈಸರಾಯಿ' ನೋ. 

ವೈಸರಾಯಿ, ವೈಸರಾಯ (ನಾ). ರಾಜ್ಯಾಧಿಕಾರವನ್ನು ನಿರ್ವಹಿಸುವ 
ಆಡಳಿತಗಾರ ; ರಾಜನ ಪ್ರತಿನಿಧಿ : ವೈಸರಾಯಿ ಎಂಬ ಪದಕ್ಕೆ “ರಾಜನ ಪ್ರತಿನಿಧಿ' 
ಎಂದರ್ಥವಾಗುವುದು (ಬಾಲಪ್ರ.॥. ೧೩೧೬). ವೈಸರಾಯ : ದಡುಗನನ್ನು ಸ್ಥಾನಿಕನಾಗಿ 
ವಿಜಯನಗರದ ವೈಸರಾಯನಾದ ಅಣ್ಣದಾನ ಒಡೆಯನ ಅನುಮತಿ ಮೇರೆಗೆ |45 
ನೇಮಿಸಲಾಗಿತ್ತು (ತುಳುನಾ. ೧೩೪). [ಇ-- 40. Viceroy) 


20 


110 


೮೦೪೦ 


ಕೈಪರ್‌ | ವೈಸಾರಿಣ. (ನಾ). ಮಾನು ; ಮತ್ಸ್ಯ : "ಮಾನಂ ರುಷಂ . . 


| 
| 


ವೈಹಾಳಿ 


. ವೈಸಾರಿಣಂ 
ಮತ್ತ್ಯಮೆನೆ ಮಾನ್ಗೆ ನಾಮಂ'' (ಮಂಗರಾ. ೧೨೧-೬). [೫0.1 

ವೈಸಿಕ (ನಾ). ೧. ವೇಶ್ಮೆಯರು ವಿಟರನ್ನು ಮನಸೆಳೆಯಲು ಬಳಸುವ ಗೀತ, 
ನೈತ್ಮ ಚಾತುರ್ಯ, ತಂತ್ರ ಮುಂತಾದ ಎದೈೈ,--ಕಲೆ : ನೆರೆವಳ್‌ ತಂಗಿಯನಟ್ಟಿ, 
ತಾನೆ ಬರಶೊಲ್ಲಂ ಲಜ್ಜೆಯಿಂದಾತನಂ ಕರೆಯಲ್‌ ವೈಸಿ [ಪಾಣಂ. ಶಿ]ಕವೆಂದಪಂ ಸಖಿ 
ಸರಣ್ಟೊಕ್ಕೆಂ ಗಡಾ ನಲ್ಲನಂ ಬರಿಸನ್ನಲ್ಲಿಗೆ ಲವ ೨-೫೫) ;ಪುರುಡಿನೆಣೆಯುಪಚಾರದಿಕ್ಕೆ 
ವೈಸಿಕದ ಹರವರಿ ಹುಸಿಯ ಹಸರ. . . ಎಂದೆನಿಪ ಸೂಳೆಗೇರಿಯ ಹೆಂಕ್ಕನವನೀಶನು 
(ಹಚಕಾ. ೪-೪) ; ಅತಿಕುಟಿಲಮಾದ ಡಂಬಕದ ವೈಸಿಕದೆ ಸಂತತಮೆಸೆವ ವಾರಸತಿಯರ್‌ 
ಚಪಳೆಯರ್‌ ನಾಡೆ ಸಿತಗೆಯರ್‌ (ರಾ. ೨-೫-೩೮). ೨. ಠಕ್ಕು ;ವಂಚನೆ : ಆಸುರದ 
ವ್ಯಾಮೋಹವಿದು ಡೆೊೊಳ್ಳಾಸವೋ ಕೌರವರ ಥಟ್ಟಿನ ವೈಸಿಕವೊ ನಿಮ್ಮಡಿಯ ಮಾಯಾ 
ಮಯನವ ಮಾಲೆಗಳೊ (ಕುವ್ಮಾ. ೨೬-೨೫) ; ಇಂತು ವೈಸಿಕಮೆಸಗಿದ ತಚ್ಚೋರಭಟರಂ 
ಘಾತಿಸಿ (ಮರಾ. ೨-೪೩). ೩. ನಿರರ್ಥಕವಾದುದು ; ಕೆಲಸಕ್ಕೆ ಬಾರದುದು: 
ಸಾಕಿದೇತಕೆ ಬಜ್‌ದೆ ವೈಸಿಕದ ಬಾಣಪ್ರಯೋಗಂಗಳ್‌ £ಟೈಮಿಾ. ೨೩-೩೪) ; ವೈಸಿಕದ 
ಕಿರುವಳ್ಳಿಯಂ ಕೈಲಾಸಗಿರಿಗೆ ಸಮನೆನಿಸಿ ತೋರಿದ . . . ಶಿವಸಿದ್ಧಪತಿ ನಿನ್ನ ಸಮ್ಮುಖಕೆ 
ಬರಲೆನಗೆ ಸನ್ಮಾರ್ಗಮಂ ತೋರಿ ನೀನುಪಕರಿಸು (ಕಿರೀಟೇ. ೮-೩೦). [ನ ಸಂ. ವೈಶಿಕ) 

ವೈಸ್ರಸಿಕ (ನಾ). (ಜೈನ] ಶಬ್ದಭೇದದಲ್ಲಿ ಒಂದು ಬಗೆ ; ""ಅಭಾಷಾತ್ಮಕ 
ಶಬ್ದಬೇದ -ಸ್ವಭಾವಜನ್ಮವಾದ ಮೇಘಧ್ಯ್ವನಿ ಮೊದಲಾದುವು'' 
(ಜೈನಕೋ. ೨೬೩೯): ಅಭಾಷಾತ್ಮಕಮುಂ ಪ್ರಾಯೋಗಿಕ ವೈಸ್ರಸಿಕಭೇದದಿಂ ದ್ವಿವಿಧಂ ಅಲ್ಲಿ 
ಬಲಾಹಕಾದಿಪ್ರಭವಂ ವೈಸ್ರಸಿಕಂ ಅಕ್ಕುಂ (ತತ್ತ್ವಪ್ರ.೨೪೨); ಶಬ್ದವು ಪ್ರಾಯೋಗಿಕ, ವೈಸ್ರಸಿಕ 
(ಸ್ವಾಭಾವಿಕ) ಎಂದು ಎರಡು ವಿಧವಾಗಿದೆ . .. ಮೇಘಾವಿಗಳಿಂದ "ಉಂಟಾಗುವುದು 
ವೈಸ್ರಸಿಕವು (ಜೈನಧ. 7೬). [ಸಂ.] 

ವೈಸ್ವರ್ಯ (ನಾ). ಧ್ವನಿ ಬದಲಾಗುವಿಕೆ: ಸ್ತಂಭ (ಸ್ತಬ್ಧತೆ) . . . ವೇಪಥು, ಅಶ್ರು, 
(ಕಣ್ಣಿರು), ವೈಸ್ವರ್ಯ (ಧ್ವನಿ ಬದಲಾಗುವುದು) -- ಇವು ಸಾತ್ವಿಕಭಾವಗಳು 


(ಸಂಸಾಟಿ. ೧೨) (ಸಂ.1 


as ವೈಹಳಿ 'ವೈಹಾಳಿ' ನೋ. 
ವೆ 


ೈಹಾಯಸ (ಗು). ೧. ಆಕಾಶದಲ್ಲಿರುವ ; ಗಗನದಲ್ಲಿರುವ. (ನಾ). 
೨. ಬಾನು ; ಆಕಾಶ : ವೈಹಾಯಸಯುದ್ಧಸನ್ನದ್ಗರನಪರಾಜಿತಾನಂತವೀರ್ಯರಂ 
ಕಂಡು ಪೊಡವಟ್ಟು (ಶಾಂತಿಪು. ೩-೭೫ ವ) ; ತರಣಿ ವೈಹಾಯಸವನೇಲ್‌ದ ಕರವ ಬೀಸಿದ 
ಎಷ್ಟುಚರಣದ ಸರಣಿಯಲಿ ಸರದೆಗೆವ ಗಂಧರ್ವರನು ಖತಿಗೊಳಿಸಿ (ಕೌಶಿರಾ ೪೧-೧) 
[ಸಂ.] 
ವೈಹಾಸಿಕ (ನಾ). ಹಾಸ್ಕಮಾಡುವವನು ; ಹಾಸ್ಕಗಾರ ; ವಿದೂಷಕ : ""ಸುಪರಿ 
ಹಾಸಂ ಧ್ರುವಂ ವೈಹಾಸಿಕನೆನಲ್ಕೆ ನೃಪರ ನಗಿಸುವನಕ್ಕು'' (ಮಂಗರಾ. ೮0-೯). [ಸಂ.] 

ವೈಹಾಳಿ, ಒಯ್ಯಾಳಿ, ವೈಯಾಳಿ, ವೈಹಳಿ (ನಾ). ೧. ಕುದುರೆ, ಆನೆ, ಟಗರು 
ಮೊದಲಾದುವುಗಳ ಮೇಲೆ ಕುಳಿತು ಮಾಡುವ ಸವಾರಿ : ಗೋಳಿಟ್ಟು 
ಸತಿಯರಂ ವೈಹಾಳಿಯನೇಟ್‌ದನವಲ್ಲಿರ ದಾವಣಿಯಂ ಲೀಲೆಯೊಳೆ ಕಟ್ಟಿದಂ ಗುಣಬಳಂ 
ವಿಟಚಕ್ರವರ್ತ್ತಿ ವಿಭುದೇಮರಸ (ಸೌಇಇ. 1%, ೧೧೮-೪೩ ; 1057) ; ರಂಜಿಸುವ 
ಮಹಿಷಯುದ್ಧಂಗಳಂ ಕಾಣುತುಂ ಕರಿತುರಗವೈಹಾಳಿಯೊಳ್‌ ಬೆರಸಿ ಬಳೆವುತುಂ 
(ನಂಬಿರ. ೩-೫೯) ; ಎಳಗನ ವೈಹಾಳಿಯ ಮಾಡೇಳ್ಳೆ ಕೆಳೆಯರ ಮೇಳಕೆ ಮನಗುಡಲೇಳ್ಕೆ 
(ಹಚಕಾ. ೧೨-೩೦ ರಗಳೆ). ೨. ಸಂಚಾರ ; ವಿಹಾರ ; ಗಮನ : ಮೇಲುರತದಲಿ 
ಪರಿಮಳದ ವೈಹಾಳಿಯಲಿ ಸಲೆ ಬೀದಿವರಿದು ಚಡಾಳಿಸುವ ಸೊಗಸಿನಲಿ ಸೊಂಪಾದಳು 
ಸರೋಜಮುಖಿ (ಕುವ್ಮಾಅ. ೧೦-೪) : ವಾಯುವಿನ ವೈಹಾಳಿಗೆಡೆಗುಡು ನಿನ್ನ ವಚನವನು 
(ತೊರರಾ. ೬-೨೩-೨೫). ೩. ಕುದುರೆಸವಾರಿಯನ್ನು ಪ್ರದರ್ಶಿಸುವ ಸ್ಥಳ 5 
ಕುದುರೆಸವಾರಿಯ ಮೈದಾನ : ಬನವೆತ್ತಂ ಧವಳಾರ ವಂಕದ ಕಳಂ ವೈಹಾಳಿ 
ಪೂದೋಂಟದಿಂಬನೆ ತಳ್ತಂಗದಿ ಸೂಳೆಗೇರಿ ಕೆಆ*ಗಳ್‌ ಕಣ್ಣೊಪ್ಪಮಂ ಮಾಡೆ 
(ಎಇ. ೩11, ೩೦೨-೧೦ ; 1125). ಒಯ್ಯಾಳಿ ; ೧. ಕಾನನದೊಯ್ಯಾಳಿಯಿಂದಲಿ ಬರುತಿರ್ದು 
ತಾನು ಕಂಡನೇ ಮಾರಿದತ್ತ (ಜನರಾ. ೫-೭೧) ; ಪುರುಷಪ್ರದ್ಕುಮ್ನ ರತಿದೇವಿಯರ ಸತ್ತುತ್ರ 


ವೈಹಾಳಿಗ 


- -* ತುರಗ ರಥ ಗಜಗಳೊಯ್ಕಾಳಿಕೇಳಿಯನರಿದು (ನವಮೋ. ೧೬-೩). ವೈಯಾಳಿ : ೧. 
ತುರಗ ವೈಯಾಳಿಯನು ಮಾಡುವೆ ತ್ವರಿತದಿಂದಪ್ಪಣೆಯ ಪಾಲಿಸು (ನಾಗಷ ೯-೩೪). 
ವೈಹಳಿ 2 ೩. ಪೊಳಲ ಪೊಜಗಣ ನಾಲ್ಕುಂದೆಸೆಗಳೊಳಾನೆಗಳ ಕುದುರೆಗಳ ವಾಹಕರ 
ಕಳಕಳರವದಿಂದ ಕಣ್ಣೆಸೆದವು ವೈಹಳಿಯ ಕಳಗಳೇನನೆಂಬೆ (ಕುರಾಸಾ ೪-೬೮) ; 
P ಇದು ಛಂದಸ್ಸಿಗಾಗಿ ಮಾಡಿಕೊಂಡಿರುವ ರೂಪ. "ಬಾಹ್ಮಾಳಿ' ಪರಾ. 
(ನ ಸಂ. ವಾಹ್ಮಾಲೀ] 
ವೈಹಾಳಿಗ (ನಾ). ವಿಹಾರಕ್ಕಾಗಿ ಕುದುರೆಸವಾರಿ ಮಾಡುವವನು : ಕೆಲತರದ 
ಇರಳುಹಕ್ಕಿಗಳು ಈ ವೈಹಾಳಿಗರನ್ನು ಕಂಡೋ ಏನೋ ಕಿರಿಚು -ಕೀಚಲುಗುಟ್ಟು 
ತ್ತಿದ್ದವು (ವೀರಬಂ. ೨೧). [ವೈಹಾಳಿ + - ಇಗ] 
ವೈಹಾಳಿಯಂಕಣ (ನಾ). ಕುದುರೆ ಅಥವಾ ಆನೆಯ ಸವಾರಿಯನ್ನು 
ಪ್ರದರ್ಶಿಸುವ ಸ್ಥಳ, - ಮೈದಾನ : ಸೊಕ್ಕಾನೆ ಕುದುರೆಯ ವೈಹಾಳಿಯಂಕಣದಿಕ್ಕೆ 
ಕಣ್ಮನಕೆ ರಂಜಿಸಿತು (ಮೋಹತ. ೨-೫೫). [ವೈಹಾಳಿ 3- ಅಂಕಣ] 
ವೊಕ್ಕುಳಾರಿ (ನಾ). ಬೇಸಾಯ ಮಾಡುವವನು; ರೈತ(?) : ಹಿನ್ಹಕೆ ದೇವಸ್ಥಾನದ 
ಸೀಮೆಯವರನೂ ವೊಕ್ಕುಳಾರಿ ಹಿಡಿದುಕೊಂಡು ಹೋಗಿ ತೊಂಡನೂರ ಗದ್ದೆನೂವುಳಿಸುವ 
ಸಂಮಂಧ ಅದನ ನಾವು ಕುಳವ ಕಡಿದು ಬಿಟ್ಟೆವು (ಎಕ. ೩1೪, ಶ್ರೀರಂಗ. ೨೬೬-೮ ; 1527). 
[ನ ಒಕ್ಕಲ್‌ + 7 
ವೊಡೆತಿರ್‌ (ಕ್ರಿ). ಕೂಡಿಕೊಂಡಿರು ; ಸೇರಿರು : ಶ್ರೀಮದಣಿಬಲ್ಲಹಾ[ಗ್ರ]ನುಂ 
ಕುಜುಂಗೋಡ ಮೂನೂರ್ವೃರ್ಮ್ವಹಾಜನರು ವೊಡೆತಿಲ್ಹು ದೇಗುಲಕೆ ಕುಜುಂಗೋಡ 
ಪೊಲದೊಳ್‌ . . . ಕೊಟ್ಟು (ಹಾ. 0-೬ ೬೫-೭ ; 947). “ಉಡಿತಿಲ್ಹು' ಪರಾ. 


[ಇ ಒಡೆತು *3- ಇರ್‌] 
ವೊಡ್ಡವಾರ "ವಡ್ಡವಾರ' ನೋ. 
- ಮೊಲ್‌ "- ವೋಲ್‌' ನೋ. 
- ವೊಲು "- ವೋಲ್‌' ನೋ. 


ವೋರ (ನಾ). ಒಬ್ಬಾತನ ಹೆಸರು : ಪನ್ನಿರ್ಮ್ಮತ್ತರ್ಕೆಯ್ಕಂ ಮಾನ್ಯಂಗುಡುಗೆನ್ನು 
ಪೇಳೆ ಮೋ(2)'"” ಬೆಸದೊಳ್‌ . . . ಕೊಟ್ಟು (ಇಅ. ೫1 ೨೨೩-೫ ; 930). [?] 

ವೋರ್ಬಣ್ಣಗೆ (ನಾ). ಒಂದೇ ಆಕಾರ, - ಸ್ವರೂಪ : ಯಾಸ್ವರನುರ್ವೀ 
ಪರ್ವ್ವಿಯಡಂಗಿಕೊಂಡಿಪ್ಪನು ವೋರ್ಬ್ಬಂಣ್ಮ್ನಿಗೆಯಾಗಿ ಯೋಗಿಗಳ ಮನದ ಕೊನೆಯ 
ಜೋತೀಸ್ವರನು ವೃಷಭನ ರೂಪಾಗಿ (ಎಇ 20 ೩೦-೫ ;1285). "ಒಬ್ಬಣ್ಣಿಗೆ' ಪರಾ. 

( 7 ಇದು "ಒರ್ಬಣ್ಣಿಗೆ' ಎಂಬುದರ ಅಪಲಿಖಿತವಿರಬಹುದು] 

- ವೋಲ್‌, - ಒಲ್ಮ್‌, - ಒಲ್ಲು, - ಓಲ್‌, - ವೊಲ್‌,- ವೊಲು,- ವೋಲು 
(ಪ್ರ). ಎಂಬಂತೆ, ಹಾಗೆ, ಆ ರೀತಿಯಲ್ಲಿ ಎಂಬರ್ಥದಲ್ಲಿ ಬಳಕೆಯಾಗುವ 
ಒಂದು ಪ್ರತ್ಮಯ : ""ವೋಲೋಲ್‌ ಪಾಂಗಂತೆವೊಲೆಂಬೀ ಲಲಿತಾಭಿಖ್ಯೆ 
ಸಾಮ್ಮಮೆಂಬರ್ಥಂ'' (ಚತುನಿ. ೩೨) ; ಬಾಳಾ ಮೇಲ್ಸಿಖಿ ಮೇಲೆ ಸರ್ಪದ ಮಹಾ 
ದನ್ತ್ನಾಗ್ರದುಳ್ಸಲ್ಪವೋಲ್‌ (ಎಕ. ॥. ೨೨-೧ ;ಸು. 700) ; ಹೃದಯದೊಳ್‌ ತಾಳ್ವ ಮಣಿಹಾರಂ 
ಬೋ([ಪಾಕಾ. ಬೊ]ಲ್‌ ಸೊಗಯಿಸುವ ವಚನವಿರಚನೆ ನೆಗಟ್ಗ೦ (ಕಎರಾ. ೧-೧೩) ; 
ಪರಮಶ್ರೀನಿಳಯಂ ಶಶಧರಕಾಂತಿವಿರೋಧಿರೋಚಿವದನಂ ನಿನ್ನಾ ಸರಸಿರುಹದ ವೋಲ್‌ 
(ಕವಿರಾ. ೩-೭೨) ; ತನ್ಮೃಗಶಾಬಾಕ್ಟಿಯ ಕಂಪು ತಟ್ಟಿ ಮಧುಪಂಬೋಲ್‌ ಸೋಲ್ತು 
(ಪಂಪಭಾ. ೧-೭೦) ; ವೋಲೆಂಬುದುಂ ಅಂತೆ ಎಂಬುದುಂ ಉಪಮೆಯೊಳ್‌ ಪ್ರತ್ಮೇಕಂ 
ಪತ್ತುಗುಂ . . . ವೋಲೆಂಬುದು ವಿಕಲ್ಪದಿಂ ಪ್ರಸ್ವಮುಮಕ್ಕುಂ (ಶಮದ. ೨೧೪ ವೃತ್ತಿ). ೫ 
ಅಕಾರಾಂತ ಶಬ್ದಗಳಲ್ಲಿ "ವೋಲ್‌' ಪ್ರತ್ಯಯವು ಬಕಾರ ರೂಪದಲ್ಲಿ 
ಪ್ರಯೋಗವಾಗುತ್ತದೆ. ಉದಾಹರಣೆಗೆ ಮೇಲೆ ಕೊಟ್ಟಿರುವ (ಕಎರಾ. ೧-೧೩) ; 
(ಪಂಪಭಾ. ೧-೭೦)ರ ಪ್ರಯೋಗಗಳನ್ನು ನೋಡಬಹುದು. - ಒಲ್ಮ್‌ : ಪುರಲಕ್ಷ್ಮಿಯ 
ತಲೆದುಡುಗೆಯೊಲಿರು(ತಿಹ] ಪುರುಷಾರ್ತ್ವತೀರ್ತ್ತನಾ . . . ಮಹಿಮಾಮನೋಹರಿಪ್ರಿಯ 
ನಾದಂ (ಕೊಲ್ಲಾಶಾ. ೨೩-೪೦ ; 1209); ಹೃತ್ಕಮಲಕರ್ಣಿಕಾಮಧ್ಯದಲ್ಲಿ ಎಡೆವಿಡದೊಲಾ 
ವಾಗಮಿರ್ಪ ಪಂಪಾಕ್ಷೇತ್ರದೊಡೆಯಂ ವಿರೂಪಾಕ್ಷನೇ ಪೇಳಿಸಿದೊಡೆ . . . ಪೇಳ್ವೆಂ 
(ಚಿಬಪು. ೧-೩೦) ; ನಿಜಪುರಕೆ ಮೃಗಧರನೊಲೆಸೆವ ಶಿಶುವಂ ಕೊಂಡು ಪರಿಜನದೊಡನೆ 


೮೦೪೧ 


ವ್ಯಂಗ್ಯೋಕ್ತಿ 


ಬಂದನುತ್ಸವದೊಳು (ಜೈಮಿಭಾ. ೨೮-೫೯). -ಒಲು 2 :ಸೂಳೆಗವಳ ದೂತಿಕೆ ನುಡಿದಳವನಂ 
ಜಜ್‌ದು ಪೊಗಳ್ಪೊಲು (ಜೈಮಿಭಾ. ೬-೩೫. - ಓಲ್‌ : ಸುರಪತಿಯೊಡ್ಡೋಲಗಕ್ಕ 
ಮಿದು ಮಿಗಿಲೆಂಬೋಲ್‌ ಕರಮೊಪ್ಪಿರ್ದುದು ಸಭೆಯಾ ತರಳಾಕ್ಸಿಯರಿಂ ಪೊದಟ್ಹು 
ನೂರ್ಮಡಿ ಚೆಲ್ವಂ (ಧರ್ಮಾಮೃ. ೪-೧೪೬) ; ಗೋಪಿತಾರ್ಥವ ಕೊಟ್ಟು ಜನ ಸವ್ಮಾಪರಾ 
ಹೋಲ್‌ ರಚಿಸುವದಕುಪಮಾಪದವ ಕೊಡು ಚಂದ್ರನಾಥನೆ ಕೋಮಲಾಕೃತಿಯಾ 
(ಬಿಜ್ಜಪು. ೪-೧೫). - ಮೊಲ್‌ : “"ವೊಲೆಂದೊಡೆ ಹೋಲಿಪರ್ಥಮಕ್ಕುಂ'' (ಶಬ್ದಮಂ. ೫೬) ; 
ಕಟ್ಟಿದ ಸಿಂಘಮನ್ಯೆಟ್ಟೊಡೇನೆಮಗೆನ್ದು ಬಿಟ್ಟ ವೊಲ್‌ (ಇಆ. x, ೬೧-೯; 700); ವಿಪರೀತಂ 
ತರುತತಿಯವೊಲಪರಾಗಂ ಶುದ್ಧ ಭೂಮಿವೋಲ್ಬದ್ಮಿನಿವೋಲುಪಗತವಿಭ್ರಮರಹಿತಂ 
ಕುಪಿತಾಕೃತಿಯೆಂಬುದುಪಮೆ ಸಂಧಾನಾಂಕಂ (ಕವರಾ. ೩-೮೩). - ವೊಲು : ಜಲದ 
ನಿನದಕೆ ಕುಣಿವ ನವಿಲ್ಲಳವೊಲು . . . ಸೂರ್ಯೋದಯಕೆ ಮನವಲರ್ವ ಚಕ್ರಂಗಳ 
ವೊಲಾಗಳಖಿಳಶಿವೈಕ್ಕರು ನಿನ್ನ ಬರವಂ ಬಯಸುವರು (ಬಸಪು ೬೭-೫೪) ; ಬೆತ್ತ 
ಬೆಳೆದದ್ರಿಯವೊಲಿದ್ದುದು ಮತ್ತಗಜನೊಂದಟ್‌ಯದನಿಬರ ಬಾಣಹತಿಗಳಲಿ (ಕುವ್ಮಾದ್ರೋ. 
೩-೩೯) ; ಅಂಗಜಾಂತಕನಾಲಯದವೊಲು . . . ಎಸೆದುದಗ್ಗದ ರಾಷ್ಟ್ರಕೋಸಲದ 
(ತೊರರಾ. ೧-೯-೭). - ವೋಲು : ಹೊರೆದೆನಕಟಾ ತನುವನಿದ ಸೂಕರನ ಶುನಕನ 
ವೋಲು (ತೊರರಾ.೧-೪-೧೦) ;ಪುರಲಕ್ಷಿ ಕೈಗಳಿತ್ತಿದವೋಲು ಡೆಂಕಣಿ ಮೆಜ'ದುವೆಣ್ಣೆಸೆಯೊಳು 
(ಕಂನವಿ. ೨-೬೫). 

-ವೋಲು "- ವೋಲ್‌' ನೋ. 

ವ್ಯಂಗ (ನಾ). ೧. ಅಂಗಹೀನ ; ಹೆಳವ. ೨. ದೋಷ ; ಕುಂದು : ಹಲವು 
ಜೀನಸುಗಳು ಹುಳುತಿರುವವು . . . ಹೊಲಸ ನಾರುವ ಜೀನಸುಗಳು - ಹೀಂಗೆ 
ಬಗೆಬಗೆಯ ವೃಂಗಗಳಿರುವವು (ಮುಂಬವ್ಕಾ. ೭೩). (ಸಂ. 

ವ್ಯಂಗ್ಯ (ಗು). ೧. ಕೊಂಕಾಗಿ ಸೂಚಿಸಿದ ; ಅಣಕದ : "ವ್ಯಂಗ್ಯಚಿತ್ರ' , 
“ವ್ಯಂಗ್ಕನುಡಿ' ಪರಾ. (ನಾ). ೨. ಕೊಂಕು ; ಅಣಕ :ಇಂಗಿತಗಳನಿದಿರಿಡಲೆಳಸುವ 
ನೋಟ . . . ವೃಂಗ್ಯವ ಕಲಿವ ಒಳ್ನುಡಿ ಬಗೆಗೊಳೆ ಕೋಮಲಾಂಗಿಯ ಕೂರ್ತೆಆಗಿಪುದು 
(ಹದಿಬ. ೬-೨೨) ; ವೇಂಬುಲಿಗೆ ವ್ಯಂಗ್ಯ ಅರ್ಥವಾಗಲಿಲ್ಲ (ಹಸುಹೊ. ೪೯). ೩. ಅಣಕದ 
ಮಾತು ; ಕೊಂಕುನುಡಿ : ಶರಣನಾಡಿದ ವ್ಯಂಗೃಗಳನಾದರಿಸಿ ಮನದೊಳು ನಾಚಿ 
(ಶಂಕದಾ. ೭-೨) ; ನೀವೇನು ಧರ್ಮರಾಜರೋ . . . ಭೀಷ್ಮಾಚಾರ್ರೊ? ಎಂದು 
ಜಾನಕಿಬಾಯರು ವ್ಯಂಗ್ಯವಾಡಿದರು (ಸಮಜ. ೩೨೬). ೪. [ಕಾವೃಮಾ] ಕಾವ್ಕಗಳಲ್ಲಿ 
ಬಳಕೆಯಾಗುವ ವಾಚ್ಮ ಲಕ್ಷ್ಮ ಮತ್ತು ವ್ಯಂಗ್ಯವೆಂಬ ಮೂರು ಬಗೆಯ 
ಅರ್ಥಗಳಲ್ಲಿ ಒಂದು ; ವೃಂಜನಾವೃತ್ತಿಯಿಂದ ಬೋಧ್ಯವಾಗುವ ಅರ್ಥ,- 
ಧ್ವನಿತವಾಗುವ ಅರ್ಥ : ವ್ಯಂಗೃಮಾಗಿ ತೋರ್ಪರ್ಥ ವ್ಯಕ್ತಮಾಗಿ ಮನೋಹರ 
ಮಾಗಿರೆ (ಅಪ್ರತಿ. ೧-೧೮ ವ) ; ಅರ್ಥವು ಮುಖ್ಯವಾಗಿ ವಾಚ್ಕ, ಲಕ್ಷ್ಯ, ವ್ಮಂಗ್ಕವೆಂದು : 
ಮೂರು ವಿಧ (ಕೈಏಡಿ. ೧೬೭). ಸಂ.) 

ವ್ಯಂಗ್ಯಚಿತ್ರ (ನಾ). ಅಣಕದ ಚಿತ್ರ ; ನಗೆ ತರಿಸುವ ಚಿತ್ರ : ಮಾನವಾಕೃತಿಗಳು 
ಕೂಡಾ ಏನೋ ಸಂಪ್ರದಾಯಕ್ಕೆ ಗೀಚಿದಂತಿವೆ ; ವೃಂಗ್ಯಚಿತ್ರಗಳಂತಿವೆ (ಭಾರದ. ೫೩೧). 

[ಸಂ.) 

ವೃಂಗ್ಯನುಡಿ (ನಾ). ಕೊಂಕನ್ನು ವ್ಯಕ್ತಪಡಿಸುವ ಮಾತು ; ಅಣಕದ ನುಡಿ : 

ಕೈಯೊಡ್ಡಿ ಕಾಸು ಕೇಳಿದೆವು. ಆಗ ನಮಗೆ ದೊರೆತದ್ದು ವ್ಯಂಗ್ಕನುಡಿ (ಜೀವನ. ೨ ಅರಿಕೆ). 
(ವ್ಯಂಗ್ಯ ನುಡಿ] 

ವ್ಯಂಗ್ಯಾರ್ಥ (ನಾ). ಎ ವ್ಯಂಗ್ಯ ೪ : ಆವ ಕಾವ್ಯದೊಳು ವಾಚ್ಮಾರ್ಥಕ್ಕತಿಶಯವಾದ 
ವ್ಮಂಗ್ಯಾರ್ಥವು ತೋರದಿರಲ್ಲೆ ಚಿತ್ರವೆನಿಸುವುದು (ಕುವಲ. ೬) ; ಅನುಕ್ತವಾದರೂ ಅರಿವಿಗೆ 
ವಿಷಯವಾಗುವ ವ್ಯಂಗ್ಕಾರ್ಥವೇ ಕಾವ್ಯದ ಸಾರ (ಭಾರಮಾ. ೫೧) ; ಪ್ರಾಚೀನರ 
ಮತಾನುಸಾರವಾಗಿ ಕಾವ್ಯದಲ್ಲಿ ವಾಚ್ಕಾರ್ಥಕ್ಕೇ ಪ್ರಾಧಾನ್ಯ ; ವ್ಯಂಗ್ಯಾರ್ಥವಿದ್ದರೆ, 
ವಾಚ್ಕಾರ್ಥವನ್ನು ಪುಷ್ಟಿಗೊಳಿಸುವುದರ ಮೂಲಕ ಅದಕ್ಕೆ ಪ್ರಾಶಸ್ತ್ಯ (ಕೈಪಿಡಿ. ೧೬೫). 

[ಸಂ.) 


«| ವೃಂಗ್ಯೋಕ್ತಿ (ನಾ). ೧. ಎ ವೈಂಗ್ಯನುಡಿ : ವ್ಯಂಗ್ಯೋಕ್ತಿಯು ಅಲ್ಲಲ್ಲಿ ಮೂಡಿ 


ವಿರಸದ ತೀಕ್ಷತೆಯನ್ನು ಹೆಚ್ಚಿಸುತ್ತದೆ (ಸಮಜ. ೩೭ ಪೀಠಿಕೆ) ; ಆಯ್ಕೋ ಪಾಪ, ಯಾರಾದರೂ 


ವ್ಯಂಜಕ 


ಅಪ್ಪಾಜಿಯವರಿಗೆ ಹೇಳಬೇಕು ಎಂಬ ವ್ಮಂಗ್ಯೋಕ್ತಿಯಿಂದ ಅವನನ್ನು ಕಳಿಸಿಬಿಡುತ್ತಿದ್ದರು 
(ಶಾಂತಲಾ. ೧೯೨). ೨. [ಕಾವೃಮಾ] ಕಾವ್ಕಗಳಲ್ಲಿ ವ್ಯಂಜನಾವೃತ್ತಿಯಿಂದ 
ಬೋಧ್ಮವಾಗುವ ಅರ್ಥವನ್ನು ಒಳಗೊಂಡ ಮಾತು, - ನುಡಿ : ಮಂಗಳ 
ಮಹಿಮನ ಪುರುಷವಿರಹದೊಂದು ಸಾಂಗತ್ಮದಾ ಸಂಗತಿಯೊಳು ವ್ಯಂಗ್ಕೋಕ್ತಿಯಿಂ 
ಚಿಕುಪಾದ್ಯಕೃತಮಿದಕ್ಕೆ ಮಂಗಳಮಹಶ್ರೀ ಶ್ರೀ ---:. ೩೮-೧೦೧) ; ಕಾವ್ಯದ ರೀತಿ 
ಅನಿವಾರ್ಯವಾಗಿ ಅಲಂಕಾರಾತ್ಮಕವೂ ವೈಂಗ್ಮಮೂ ಆಗಿರುವುದರಿಂದ, ಅದರ ರಚನೆಯ 
- « ೬ ವೈಂಗ್ಕೋಕ್ತಿ, ವಕ್ರೋಕ್ತಿಗಳನ್ನು . . . ರಸಾನುಭವಮೌಲ್ಮದ ದೃಷ್ಟಿಯಿಂದ 
ಪರಿಗಣಿಸಬೇಕು (ಸಾಓಪ್ರ. ೧೧೫). (ಸಂ.] 

ವೃಂಜಕ (ಗು). ೧. ಸ್ಪಷ್ಟಗೊಳಿಸುವ ; ವ್ಯಕ್ತಗೊಳಿಸುವ : ಬೇಲೊಂದರ್ಥಮಂ 
ಸೂಚಿಪ ಶಬ್ದಾದಿಕವೇ ವೃಂಜಕಶಬ್ದಮಕ್ಕುಂ (ಎವೇಕ. ೧೪೩) ; ವೈಂಜಕಶಬ್ದ, ವೃಂಜಕ 
ಅರ್ಥ, ವೃಂಜನಾವ್ಕಾಪಾರ ಇವುಗಳೆಲ್ಲವುಗಳ ಸಮುದಾಯರೂಪವಾದ ಕಾವ್ಯವನ್ನೇ 
ಮುಖ್ಯವಾಗಿ ಧ್ವನಿಯೆನ್ನಲಾಗಿದೆ (ಧ್ವನ್ಮಾಲೋ. ೨೬ ಆಟ). (ನಾ). ೨. [ಕಾವ್ಯಮಾ] 
ವ್ಯಂಗ್ಯಾರ್ಥವನ್ನು ಕೊಡುವ ಪದ ಅಥವಾ ಅರ್ಥ : ವೃಂಜನಾವ್ಕಾಪಾರ 
ವನ್ನುಳ್ಳದ್ದಕ್ಕೆಲ್ಲ - ಅದು ಶಬ್ದವಾಗಲಿ, ಅರ್ಥವಾಗಲಿ - ವ್ಯಂಜಕವೆಂದು ಹೆಸರು 
(ಭಾರಮಾ. ೨೬೫) ; ಅರ್ಥವು ವಾಚ್ಮ, ಲಕ್ಷ್ಮ, ವೃಂಗ್ಯವೆಂದು ಮೂರುವಿಧ. ಈ 
ಅರ್ಥಗಳನ್ನು ಕೊಡುವ ಶಬ್ದಗಳಿಗೆ (ಕ್ರಮವಾಗಿ) ವಾಚಕ, ಲಕ್ತಕ, ವೃಂಜಕಗಳೆಂದೂ 
» ೬ ೬ ಹೆಸರು (ಕೈಪಿಡಿ, ೧೭೭. ೩. [ನಾಟ್ಕ] ಹಸ್ತವಿನ್ಮಾಸಗಳಿಂದ ಭಾವವನ್ನು 
ವ್ಯಕ್ತಪಡಿಸುವುದು : ""ವೃಂಜಕಃ, ಅಭಿನಯಃ- ೨ ಹಸ್ತವಿನ್ಮಾಸಗಳಿಂದ 
ಭಾವಾರ್ಥವನ್ನು ತಿಳಿಯಪಡಿಸುವುದಕ್ಕೆ ಹೆಸರುಗಳು'' (ಸಿದ್ಧಾಂತಿ. ೬೨). (ಸಂ.) 

ವೃಂಜನ (ನಾ). ೧. ಸ್ಪಷ್ಟಗೊಳಿಸುವಿಕೆ ; ಅಭಿವ್ಯಕ್ತಿ. ೨. ಸಂಸ್ಕೃತದಲ್ಲಿ 
ಕಕಾರದಿಂದ ಹಕಾರದವರೆಗೂ ಕನ್ನಡದಲ್ಲಿ ಕಕಾರದಿಂದ ಳಕಾರದವರೆಗೂ 
ಇರುವ ಅಕ್ಷರಗಳ ಸಮೂಹ : ಅಂತಕಾರಾದಿ ಹಕಾರಾಂತ ಸ್ವರ ವ್ಯಂಜನ ಭೇದ 
ಭಿನ್ನ ಶುದ್ಧಾಕ್ನರಂಗಳುಮಂ (ಆದಿಪು. ೮-೫೯ ವ) ; ಪ್ರಕಟತರ ವ್ಯಂಜನ ಸಂಜ್ಞೆ ಕಕಾರದಿನಾ 
ಳಕಾರ ಪರ್ಯಂತಂ ಪಂಚಕ ಪಂಚಕಂಗಳಿಂ ಪಂಚಕಮಕ್ಕುಂ (ಶಮದ. ೧೩) ; ಸ್ವರದ 
ಸಹಾಯವಿಲ್ಲದೆ ಉಚ್ಚರಿಸಲಾಗಡ ವರ್ಣಕ್ಕೆ ವೃಂಜನ ಎಂದು ಹೆಸರು (ಮಧ್ಮಮ. ೧೧). 
೩. ಚಿಹ್ನೆ ; ಗುರುತು. ೪. ಸ್ತ್ರೀ ಅಥವಾ ಪುರುಷರಿಗೆ ಯೌವನಾವಸ್ಥೆಯಲ್ಲಿ 
ದೇಹದಲ್ಲಿ ತೋರುವ ಚಿಹ್ನೆ,-- ಗುರುತು. ೫. ಊಟದಲ್ಲಿ ಬಾಡಿಸಿಕೊಳ್ಳುವ 
ಅಥವಾ ನಂಜಿಕೊಳ್ಳುವ ಪದಾರ್ಥ ; ನಂಜಿಕೆ : ""ನಿಷ್ಠಾನಂ, ವೃಂಜನಂ - ಈ 
೨ ವ್ಯಂಜನಂ'' (ಹಲಾಯ್ತು. ೫೩-೧೬೬) ; ವಿವಿಧ ಭಾಜನಂಗಳೊಳಡುವ ಘೃತ ಲವಣ 
ತೈಲಕ್ಷೀರದಧಿವೃಂಜನಂಗಳೊಳ್‌ ಸಂಸ್ಕಾರಂ ಮಾಡುವ . . . ತೆಜನುಮಣ್‌ಯೆ ಪೇಟ್ದು 
(ಆದಿಪು, ೬-೭೭ ವ) ; ಮೊಸರನ್ನದ ಜತೆಗೆ ಈ ವ್ಯಂಜನವಿಲ್ಲದೆ ತುತ್ತು ಗಂಟಲಿನಲ್ಲಿ 
ಇಳಿಯುವುದೇ ಇಲ್ಲ (ಹಸುಹೂ. ೩೦೯). ೬. ಸ್ತ್ರೀ ಮತ್ತು ಪುರುಷರ ಮರ್ಮಾಂಗ: 
""ವೃಂಜನಂ - ಗುರ್ತು, ಗಡ್ಡಮಾಸೆ, ಮಜ್ಜಗೆಪಳಿದ್ಕ, ಸ್ತ್ರೀಪುರುಷರ ಗುಹ್ಮಾವಯವ, 
ಆಕ್ಷರ'' (ಸಿದ್ಧಾಂತಿ. ೪೦೨). ೩. ಜೊತೆಯ ವಸ್ತು ; ಪರಿಕರ : ನೇಗಿಲುಗಳೂ . . . 
ಸುವರ್ಣಮಾಲಿಕೆಗಳೂ ತುಮುರು ತುಮುರಾದ ವಚಿತ್ರವ್ಯಂಜನಗಳೂ (ಕೃವಾಕ. ೧೦೧). 
೮. [ಕಾವ್ಯಮಾ) ಅಭಿಧಾ, ಲಕ್ಷಣ, ವೃಂಜನವೆಂಬ ಮೂರು ಶಬ್ದಶಕ್ತಿಗಳಲ್ಲಿ 
ಒಂದು ; ಧ್ವನಿಶಕ್ತಿ : ಅಭಿಧ, ಲಕ್ಷಣ, ವೃಂಜನವೇ ಮೊದಲಾದ ಶಬ್ದಶಕ್ತಿಯನ್ನು 
ಈ ಕಾಲದ ಯಾವ ಕವಿಯೂ ಕಣ್ಣೆತ್ತಿ ನೋಡಲಿಲ್ಲ (ಭಾರದ. ೪೬೩). ೯. [ಜೈನ] 
“ಕ್ಷುಲ್ಲಕ ಲಕ್ಷಣ'” (ಜೈನಕೋ. ೨೬೯): ಚತುರ್ವಿಧಶುಕ್ಸಧ್ಮಾನದೊಳ್‌ ಪೂರ್ವಾಪರ 
ವಿಷಯ ವಿವಿಕ್ತಾರ್ಥವೃಂಜನ ಯೋಗಸಂಕ್ರಮಣಲಕ್ಷಣಮಪ್ಪ . . . ಉಪಶಾಂತ 
ಗುಣಸ್ಥಾನದೊಳ್‌ ಪ್ರಾಣಪರಿತ್ಕಾಗಂಗೆಯ್ತು (ಆದಿಪು ೬-೩೪ ವ) ; ಅಂತು ಜಿನಾರ್ಭಕಂ 
ನೋಡಿ ತದೀಯಾಂಗ ಸಂಗತಲಕ್ಷಣವ್ಮಂಜನಂಗಳಂ ನೋಡಲಟ್‌ಯದೆಯುಂ 
(ಶಾಂತಿಪು ೧೦-೭ ವ). ೧೦. ಆಹಾರವನ್ನು ಅಗಿಯುವುದು : ಚತುರಾಬ್ದಂ(ಬರಲ್‌) 
ಬೀಟ್ಲುಮಯ್ದಾದಂತೆಲ್ಲಂ ಬರ್ಕುಮಲ್ಲಿಂ ಬಟ್‌ಯುಮನಿತುಮುಂ ವ್ಯಂಜನ 
ಕ್ಯಾಶ್ರಯಂಗಳ್‌ (ಲೋಕೋಪ. ೧೧-೭೯). ([ಸಂ.) 

ವೃಂಜನನಿಮಿತ್ತ (ನಾ). [ಜೈನ] ದೇಹದ ಮೇಲಿನ ಸುಳಿ, ಕಪ್ಪುಚುಕ್ಕಿ, 


೮೦೪೨ 


ದ್‌ 
Oo 


ವೃಂಶಿತ 


ಕಾರೆಳ್ಳು ಮೊದಲಾದವುಗಳನ್ನು ನೋಡಿ ಸ್ಥಾನಮಾನ, ಪ್ರಭುತ್ವ, ಲಾಭನಷ್ಟ 
ಮೊದಲಾದ ಫಲಾಫಲಗಳನ್ನು ಹೇಳುವುದು : ಸ್ವರಮಂ ಕೇಳ್ವುದು ಸ್ವರನಿಮಿತ್ತ 
ಮೈಯ ಕಾರೆಳ್ಳು ಮೊದಲಾದುವಂ ನೋಡಿ ಫಲಮಂ ಪೇಟಬ್ವುದು ವ್ಯಂಜನನಿಮಿತ್ತ 
ಮೆಂಬುದು (ಶ್ರಾವಕಾ. ೯೩-೨). [ಸಂ] 

ವ್ಯಂಜನಪದಾರ್ಥ (ನಾ). ಊಟದಲ್ಲಿ ಬಾಡಿಸಿಕೊಳ್ಳುವ ಪದಾರ್ಥ ; 
ನಂಜಿಕೆ : ಅನ್ನ, ವೃಂಜನಪದಾರ್ಥಗಳು . . . ಮೊದಲಾದ ಭೌತಿಕಸಾಮಗ್ರಿಗಳಿಂದ 
ಹೊಟ್ಟೆಯನ್ನು ತುಂಬಿಸುವುದು ಆಧಿಭೌತಿಕಪೂರ್ತಿ (ಕಮಕ. ೨೧). [ಸಂ.] 

ವೃಂಜನಸಂಧಿ (ನಾ). [ವ್ಮಾಕ] ಎರಡು ವ್ಯಂಜನಗಳು ಸೇರಿ ಆಗುವ ಸಂಧಿ : 
ವೃಂಜನಸಂಧಿ - ಆದೇಶ . . . ಕೆಲವೆಡೆಗಳಲ್ಲಿ ಈ ಆದೇಶವಿಲ್ಲ (ಕೈಪಿಡಿ. ೧೦). [ಸಂ.) 

ವ್ಯಂಜನಾಂಗ (ನಾ). [ವ್ಮಾಕ] ವ್ಯ್ಮಂಜನಾಕ್ಷರದಿಂದ ಕೂಡಿದುದು 
ಮುಖ್ಕೋಚ್ಚಾರಣಕ್ಕೆ ಬಾರದ ಕತದಿಂ ಪರಿಕಿಸೆ ಬಿಂದು ವಿಸರ್ಗಂ ಸ್ವರಾಂಗಮುಂ 
ವ್ಯಂಜನಾಂಗಮುಂ ತಾವೆಂಬರ್‌ (ಶಮದ. ೧೨). [ಸಂ.] 

ವ್ಯಂಜನಾಂತ (ನಾ). [ವ್ಕಾಕ] ವ್ಯಂಜನದಿಂದ ಕೊನೆಯಾಗುವ ಶಬ್ದ: 
ಸ್ವರಾಂತವಾಗಿರುವ ಅನೇಕ ಶಬ್ದಗಳು ಹಳಗನ್ನಡದಲ್ಲಿ ವ್ಯಂಜನಾಂತವಾಗಿದ್ದು 
ವೆಂಬುದನ್ನು ಗಮನಿಸಬೇಕು (ಕೈಪಿಡಿ. ೬) ; ವೃಂಜನಾಂತಗಳಾದ ಅರಲ್‌, ಪುರುಳ್‌ - 


ಎಂಬಂಥವು . . . ಸ್ವರಾಂತಗಳಾಗಿ ಪ್ರಥಮಾವಿಭಕ್ತಿರೂಪಗಳೇ ಆಗುತ್ತವೆ 
(ಸಂಶೋಧ. ೫೪). (ಸಂ.) 
ವ್ಯಂಜನಾವೃತ್ತಿ (ನಾ). [ಕಾವ್ಯಮಾ] ಶಬ್ದಾರ್ಥಗಳ ಸಂಬಂಧದಲ್ಲಿ 


ಹೇಳಿರುವ ಮೂರುವೃತ್ತಿಗಳಲ್ಲಿ ಒಂದು ; ವೈಂಗ್ಮಾರ್ಥವನ್ನು ತಿಳಿಸುವ 
ಶಕ್ತಿ : ಅರ್ಥವು ಮುಖ್ಯವಾಗಿ ವಾಚ್ಯ, ಲಕ್ಷ್ಮ, ವೃಂಗ್ಮವೆಂದು ಮೂರು ವಿಧ . . . 
ಅವುಗಳಲ್ಲಿರುವ ಸಾಮರ್ಥಕ್ಕೆ (ಅಥವಾ ವೃತ್ತಿಗೆ - ಕ್ರಮವಾಗಿ) ಅಭಿಧಾವೃತ್ತಿ, 
ಲಕ್ಷಣಾವೃತ್ತಿ, ವೃಂಜನಾವೃತ್ತಿ ಎಂದು ಹೆಸರು (ಕೈಪಿಡಿ. ೧೭೭): ಅರ್ಥವಿಶೇಷವನ್ನು 
ಬಾಯಿಬಿಟ್ಟು ಹೇಳದಿದ್ದರೂ ಸನ್ನಿವೇಶಮಹಿಮೆಯಿಂದ ವ್ಯಂಜನಾವೃತ್ತಿಯೆಂಬ 
ಬೇರೊಂದು ವೃತ್ತಿಯ ಮೂಲಕ ಸೂಚಿಸಬಲ್ಲುದು (ಭಾರಮಿ. ೪೯). [ಸಂ.) 

ವ್ಯಂಜಿತ (ನಾ). ವೃಕ್ತವಾದುದು ; ಸ್ಫುಟಗೊಂಡುದು : ಇಲ್ಲಿ ವೃಂಜಿತವಾಗಿರುವ 
ಭಾವಗಳು . . . ನನ್ನ ಮನಸ್ಸಿನ ನಿವೇದನ (ಮೀಗೀ. ೪, ಪೀಠಿಕೆ). [ಸಂ.] 

ವ್ಯಂಜಿಸು (ಕ್ರಿ). ಅಭಿವ್ಯಕ್ತವಾಗು ; ಪ್ರಕಟವಾಗು : ಮಾಯೆಯ ಪಂಜರದ 
ಪರಮಾತ್ಮನೋ ಹರಹರಮಹಾದೇವ ವ್ಶಂಜಿಸುವ ಸರ್ವಾಂಗಲಕ್ಷ್ಮಿಯ 
ಕಂಜನಯನನ ಕೋಮಲಾಕೃತಿ ರಂಜಿಸಿತು (ನಿಭಾಗ. ೫-೪-೩೪). [ವ್ಯಂಜನ + = ಇಸ್ಕು) 

ವ್ಯಂತರ (ನಾ). ೧. ಭೂತ ; ಪಿಶಾಚಿ. ೨. [ಜೈನ] ಜ್ಮೋತಿಷೀ , ವಿಮಾನವಾಸೀ, 
ಭವನಪತಿ ಮತ್ತು ವ್ಯಂತರವೆಂಬ ನಾಲ್ಕುಬಗೆಯ ದೇವತೆಗಳಲ್ಲಿ 
ಒಂದು ಗುಂಪು ; ೫ ""ಮಹಾಮೇರುಪರ್ವತದ ತುದಿಯಿಂದ 
ಭವನಲೋಕದವರೆಗೆ ಇರುವ ದೇವತೆಗಳು'' (ಜೈನಕೋ. ೨೬೯) : ಮರ್ತ 
ವಿದ್ಯಾಧರರಾಜವ್ಮಂತರಾಧೀಶ್ವರಕರಸರಸೀಜಂಗಳಂ . . . ಮುಗಿಯಿಸೆ (ಆದಿಪು. 
೩-೪೬) ; ಸತ್ತ ಮನುಷ್ಯರುಂ ವ್ಯಂತರರಾಗಿ ಪುಟ್ಟಿ ಪದ್ಮಾದಿ ಸರೋವರಂಗಳೊಳಂ 
* ೬ * ಕ್ರೀಡಿಸುತ್ತಿರ್ಪರ್‌ (ಸುಕುಮು. ೧೧-೫೪ ವ) ; ದಾನವಾಮರ ಮಾನುಷ ಜ್ಯೋತಿಷ್ಯರು 
ಭೂನುತವಾದ ವ್ಯಂತರರು (ತ್ರಿಪಸಾಂ. ೧೩-೧೪೭). (೫೦.] 

ವೃಂತರಿಗ (ನಾ). ಎ ವ್ಮಂತರ ೧ : ಕಿನ್ನರ ಕಿಂಪುರುಷ ಮಹೋರಗ ಗಂಧರ್ವ 
ಯಕ್ಷ ರಾಕ್ಷಸ ಭೂತ ಪಿಶಾಚ ಈ ಎಣ್ಣರು ವ್ಯಂತರಿಗರುಂ (ಪ್ರತಿಷ್ಠಾ. ೬-೪). 

[ವೃಂತರ 4 - ಇಗ) 

ವ್ಯಂಶಿತ (ನಾ). [ನಾಟ್ಕ] ನೂರೆಂಟು ಕರಣಗಳಲ್ಲಿ ಒಂದು ; ೫ ""ಒಂದು 
ಕೈಯನ್ನು ಎದೆಯ ಹತ್ತಿರ ಕೆಳಮುಖವಾಗಿಯೂ, ಇನ್ನೊಂದನ್ನು 
ಮೇಲ್ಮುಖವಾಗಿ ಕೆಳಗಡೆಯೂ [ಪಕ್ಕೆಯಲ್ಲಿ] ಹಿಡಿದು ಪರ್ಯಾಯವಾಗಿ 
ಉದ್ವೇಷ್ಟಮಾಡುತ್ತ ಕೆಳಕ್ಕೂ ಪರಿವರ್ತಮಾಡುತ್ತ ಎದೆಗೂ ಕೈಗಳನ್ನು 
ತಂದು, ಒಂದು ಕೈಯನ್ನು ಮೇಲ್ಮುಖವಾಗಿಯೂ, ಇನ್ನೊಂದು 
ಕೈಯನ್ನು ಕೆಳಮುಖವಾಗಿಯೂ ರೇಚಿತಮಾಡಿ ಆಲೀಢಸ್ಥಾನಕದಿಂದ 


ವ್ಯಕ್ತ ೮೦೪೩ ವ್ಯತಿಕರ 


ನಿಂತುಕೊಳ್ಳುವುದು. ವಿ -- ಆಂಜನೇಯಾದಿ ಮಹಾಕಪಿಗಳ ಪರಿಕ್ರಮವನ್ನು | | ವ್ಯಕ್ತಿಪೂಜೆ (ನಾ). ಯಾರಾದರೂ ಒಬ್ಬನೇ ವ್ಯಕ್ತಿಯ ಬಗ್ಗೆ ಅತಿಯಾಗಿ 


ಅಭಿನಯಿಸುವಾಗ'' (ಲಾಸ್ಕರಂ. ೨೯೫ ಗದ್ಯಾನುವಾದ) : ಭುಜಂಗಾಂಚಿತಕಂ ಮಿಗೆ ತೋರಿಸುವ ಬೆಂಬಲ, ನಿಷ್ಟೆ : ಸಮಾಜದಲ್ಲಿ ವ್ಯಕ್ತಿಪೂಜೆ ಒಳ್ಳೆಯದಲ್ಲ (ರೂಢಿ). 
ದಂತರೇಚಿತಂ ಚತುರಂ ನಿಶ್ಚಿತ ಕಟಿಬ್ರಾಂತಮುಂ ವ್ಯಂಶಿತವೈಶಾಖಾಖ್ಯರೇಚಿತಂಗಳಿವಿನಿತುಂ (ಸಂ. ವೃಕ್ತಿಪೂಜಾ। 
(ಲಾಸ್ಕರಂ. ೪-೩೧) : ತಲಪುಷ್ಪಪುಟ . . . ಕಟಿಭ್ರಾಂತ, ವ್ಯಂಶಿತ . .. ಗಂಗಾವತರಣ - | | ವ್ಯಕ್ತಿವಾದ (ನಾ). ವ್ಯಕ್ತಿಸ್ವಾತಂತ್ರ್ಯ ಪರವಾದ ವಾದ, - ತತ್ತ :"“ವೃಕ್ತಿಭಾವ, 
ಈ ನೂರೆಂಟು ಕರಣಂಗಳ್‌ (ಲಾಸ್ಕರಂ. ೪-೪೨ ವ). (ಸಂ) s ಅಹಂಭಾವ . . . ವ್ಯಕ್ತಿವಾದ'' (Individualism . ಇನ). [ಸಂ] 

ವ್ಯಕ್ತ (ಗು). ೧. ಪ್ರಕಟವಾದ ; ಕಾಣಿಸಿಕೊಂಡ. ೨. ಸ್ಪಷ್ಟವಾದ. | |ವ್ಯಕ್ತಿವೈಶಿಷ್ಟ (ನಾ). ವೈಯಕ್ತಿಕ ಸಾಮರ್ಥ, ; ತನ್ನತನದ ವಿಶೇಷಲಕ್ಷಣ : 
೩. ಸ್ಪಷ್ಟವಾಗಿ ತಿಳಿಸಿದ ; ನಿರ್ದಿಷ್ಟವಾಗಿರುವ. (ನಾ). ೪. ಸ್ಪಷ್ಟವಾದುದು ; ವಿಜ್ಞಾನಿಗಳು ಅನುಭವದಿಂದ ತಮಗಿರುವ ವೃಕ್ತಿವೃಶಿಷ್ಟ ವನ್ನು (10೫೮0) 
ಚೆನ್ನಾಗಿ ಕಾಣುವಂತಹುದು : ಮುನ್ನಾರು [0] ಜಾತಕಮಂ ಕನ್ನಡದಿಂ ವ್ಯಕ್ತಮಾಗಿ ಅರಿತುಕೊಳ್ಳುವವರೆಗೆ ಅವರಿಂದ ಮಹತ್ಕಾರ್ಯವಾಗುವುದಿಲ್ಲ (ಎಜ್ಞಾಕ. ೧೦). (ಸಂ.] 


ಪೇಟ್ದನ್ವಿತರಿಲ್ಲ (ಚಾತತಿ. ೧-೧೬) ; ವ್ಯಕ್ತಂ ಸಾಮಮಯಮಮಾತ್ಮೋಕ್ತಿ ಸಮುಚ್ಚಂಡದಂಡ ವ್ಯಕ್ತಿಸ್ವಾತಂತ್ರ್ಯ (ನಾ). ಮನುಷ್ಯನಿಗೆ ಸ್ವಾಭಾವಿಕವಾಗಿ ಇರುವ ಸ್ವಾತಂತ್ರ, : 
ಮಯಮಿತ್ತಲಪತ್ಕೋಕ್ತಿಯಿವೆರಡುಮನನುಸರಿಪಕ್ತಿಯೆ ವಕ್ತವೃಮೆನಗೆ ಸುಘಟಿತ ಭಾವ್ಕಂ | 10) ವ್ಯಕ್ತಿತ್ತವಿಕಾಸ ಹಾಗೂ ವ್ಯಕ್ತಿಸ್ವಾತಂತ್ರ್ಯವೇ ಅದರ ಹೆಗ್ಗುರಿ (ನವ್ಮಕಾ. ೧೭); 


(ಚಂದ್ರಪು. ೯-೧೨೭) ; ನಮ್ಮನ್ನು ವ್ಯಕ್ತದ ಅಂಚಿಗೆ ಎಳೆದೊಯ್ದು ಅವ್ಕಕ್ತದ ಗಭೀರತೆಯನ್ನು ನಮ್ಮಲ್ಲಿ ವೃಕ್ತಿಸ್ವಾತಂತ್ರ್ಯಕ್ಕೆ ಬೆಲೆಯಿದೆ (ಭಾರತಿ. ೪). [ಸಂ.) 

ವೀಕ್ಷಿಸುವಂತೆ ಮಾಡುತ್ತದೆ (ಭಾವಗೀ. ೩೧). ೫. ಪಂಡಿತ. ೬. ವಿಷ್ಣು: ಲಕುಮಾ ವ್ಯಕ್ತೀಕರಣ (ನಾ). ವ್ಯಕ್ತಪಡಿಸುವುದು ; ವಿಶದಗೊಳಿಸುವುದು: 
ನಾರಸಿಂಹನ ರೂಪಗುಣಗಳು . . . ಕಾರಣಂಶಾವೇಶ ವ್ಯಾಪ್ತವತಾರ ವೃಕ್ತೀಕರಣಕಲೆಯಲ್ಲಿ ವ್ಯಕ್ತಿಯ ಮನೋರಾಜ್ಯದ ಅನೇಕ ಅಂಶಗಳು ನುಸುಳಿಕೊಂಡು 
ಕಾರ್ಯಾವ್ಯಕ್ತವುವಾರು ನಾಲ್ಕು ವಿಭೂತಿಯಂತರ್ಯಾಮಿರೂಪಗಳು (ಹಸಾರ. ೭-೨೭). ಬಂದು ಕಾಣಿಸಿಕೊಳ್ಳುತ್ತವೆ (ಶಿಕ್ಷದ. ೬೪೦) ; ಬುದ್ಧಿಯ ವೃಕ್ತೀಕರಣಕ್ಕೆ ಆತ್ಮ ಸಾಧನವಿದ್ದಂತೆ 


ವ್ಯಕ್ತವಾಗು ಎ ಸ್ಪಷ್ಟವಾಗು ; ತಿಳಿ : ಆತನಲ್ಲಿ ಉಳಕೊಳ್ಳಲೊಲ್ಲನೆಂದೂ . . 
ವ್ಯಕ್ತವಾಗುತ್ತದೆ (ಮೂರುಉ. ೯೦). ([ಸಂ.) 
ವ್ಯಕ್ತಂ (ಅ). ನಿರ್ದಿಷ್ಟವಾಗಿ ; ಸ್ಪಷ್ಟವಾಗಿ ; ಖಚಿತವಾಗಿ : ಉಕ್ತವಿಚಾರಂ 
ನ್ಯಾಯನಿಯುಕ್ತಂ ಕ್ರಮಮಿನ್ನದಕ್ಕೆ ಬಾರದುವೆಲ್ಲಂ ವ್ಯಕ್ತಂ ನ್ಮಾಯವಿರುದ್ಧಂ ಪ್ರೋಕ್ತ 
ಮಹಾದೋಷಂ (ಕವಿರಾ. ೧-೧೦೬). (ಸಂ.] 
ವ್ಯಕ್ತಪಡಿಸು (ಕ್ರಿ). ಸ್ಪಷ್ಟಪಡಿಸು ; ಪ್ರಕಟಿಸು : ಕೆಲವರು ಪ್ರಾಚ್ಮದೇಶದ ಸಹನೆ, 
ಧಾರ್ಮಿಕ ಸಹಿಷ್ಣುತೆಯ ವಿಷಯವಾಗಿ ಗೌರವವನ್ನು ವ್ಯಕ್ತಪಡಿಸಿದರು (ಧರ್ಮಸಾ. 
೫೦) ; ನಲಿನಿಯನ್ನು ಅರಳಿಸದ ಚಂದ್ರನ ಉದಯವೂ ನಿರರ್ಥಕವೆಂದು ಬಿಲ್ಲಣನು ತನ್ನ ಚಾಂಚಲ್ಕಮಂ ನಿಗ್ರಹಿಸಿ ವ್ಯಗ್ರಮನದಿಂದೆ (ಚತ್ರಾಂಗ. ೫೧-೧೩೮೮). ೨. ಆಸಕ್ತವಾದ ; 
ನಿರಾಶೆಯನ್ನು ವ್ಯಕ್ತಪಡಿಸಿದನು (ಸಂಕವ. ೭). ([ವೃಕ್ತಪಡು 4 -ಇಸ್ಕು) ಮಗ್ನವಾದ : ಕಿಟಿದಾನುಂಬೇಗಮಿರ್ದಲ್ಲಿ ಕಾರ್ಯವೃಗ್ರ ಪಾಪಿಪಾಶಾಶ್ರಿತರೆಲ್ಲರುಂ 


15] ದೇಹ ಮರಣಾನಂತರ ಅಳಿದುಹೋಗುತ್ತದೆ (ಇಸ್ಲಾಯಂ. ೨೧೫). (ಸಂ.) 
ವ್ಯಕ್ತಪಡು (ಕ್ರಿ). ಪ್ರಕಟವಾಗು ; ತಿಳಿದು ಬರು ; ಸ್ಪಷ್ಟವಾಗು : ಅಶಿಸ್ತಿಗೆ ಕೆಲವು ಕೇಳಲೆಂದು ಮಹೀಭುಜನಿಂತೆಂದ೦ (ಪಂಪಭಾ. ೧೩-೮ ವು. (ನಾ). ೩. ಕಳವಳ ; 
| 


ವ್ಯಕ್ತೀಕರಿಸು (ಕ್ರಿ). ವೃಕ್ತಪಡಿಸು ; ವೃಕ್ತಗೊಳಿಸು ; ವಿಶದಪಡಿಸು : ಯುಕ್ತಿಗೆ 

ಯುಕ್ತಮೆನಿಸುವಾಗಮಮಂ ವ್ಯಕ್ತೀಕರಿಸುವುಪಾಧ್ಯಾಯರನಾಂ ಭಕ್ತಿಯಿನಭಿವಂದಿಸುವೆಂ 

(ಜಯಕಾ. ೧-೪) ; ಉಪಾಧ್ಯಾಯರಲ್ಲಿರಬೇಕಾದ ಲಕ್ಷಣಗಳು . . . ಭಾವಗಳನ್ನು 
ನಿರ್ವಿಕಾರವಾಗಿ ವ್ಯಕ್ತೀಕರಿಸುವ ಶಕ್ತಿ (ಶಿಕ್ಷದ. ೬೭೧). (ವೃಕ್ತೀಕರಣ  - ಇಸು) 

20| ವ್ಯಗ್ರ (ಗು). ೧. ಗಾಬರಿಯಾದ ; ಕಳವಳಗೊಂಡ : ಕುತೂಹಲಂಬೆರಸು 

ಮುನ್ನಿನೆಡೆಗೆ ಬಂದು ನೋಡಿ ಕಾಣದೆ ವೃಗ್ರಮನನಾಗಿ (ಕಾದಂಪೂ. ೮೨೨) ; ಎದೆಯ 


ಪ್ರಮುಖ ಕಾರಣಗಳು ವ್ಯಕ್ತಪಟ್ಟಿವೆ (ಶಿಕ್ಷಡ. ೩೨೦). (ವ್ಯಕ್ತ 4" ಪಡು) 25) ಉದ್ವೇಗ ; ಆತುರ : ಶಿವ ಶರಣೆನುತ್ತಿರಲು ಕೇಳ್ದು ಸೈರಿಸಲಾಜದಹಿಕಟಕನು 
ವ್ಯಕ್ತಿ (ನಾ). ೧. ಸ್ಪಷ್ಟವಾಗಿ ತೋರಿಬರುವಿಕೆ ; ನಿಚ್ಚಳವಾಗಿ ಕಾಣಿಸಿಕೊಳ್ಳು ವ್ಯಗ್ರದಿಂ ನಿಜವೆರಸಿ ಬಂದು (ಸಿದ್ದರಾ. ೭-೪೦) ; ಉಗ್ರಕರ್ಮವ ನೆನೆಯಬೇಡ ವ್ಯಗ್ರದಲಿ 
ವಿಕೆ : ಕ್ರಿಯೆಯಂ ಪ್ರತಿಷೇಧಂಗೆಯೆ ನಿಯತಫಳ ವ್ಯಕ್ತಿಯದು (ಕಾವ್ಮಾವ ೭೩೬) ; ಸಾಧಿಸಿದೆವವಧಿಸಮಗ್ರವನು (ಕುವ್ಮಾಎ. ೪-೫೭). ೪. ಕಳವಳಗೊಂಡವನು ; 
ವ್ಯಕ್ತಿಗಾತ್ಮನ ತಂದರೆಲ್ಲರು ಮುಕ್ತರು ವ್ಯಕ್ತಿಗೆ ತಾರದಿದ್ದವರು ಯುಕ್ತಸಂಸಾರಿ ಗಾಬರಿಯಾದವನು : ನೆರಹಿತ್ತು ತೆಜಹಿಲ್ಲೆನಿಸಿ ಪುರದೊಳಗೆ ಉಗ್ರರುಂ ಶಾಂತರುಂ 
ಗಳಹುದು (ಭರಚ. ೬೮-೨೨). ೨. ಮನುಷ್ಯ ;ಮಾನವ : ಶರೀರ, ಇಂದ್ರಿಯ, ಮನಸ್ಸು, ಮೃದುಗಳುಂ ಮಧುರರುಂ ವ್ಯಗ್ರರುಂ (ಅನೀರ. ದೇ. ೮೪-೧೦). ೫. ತ್ವರೆಪಡು 
ಪ್ರಾಣ, ಜ್ಞಾನ, ಜೀವಾತ್ಮ ಎಂಬ ಆರುಭೇದಗಳುಳ್ಳ ಸಂಪುಟವೇ ವ್ಯಕ್ತಿ (ಭಾರದ. ೨೬೧) ; |30)॥।, ವವನು ; ಆತುರಪಡುವವನು : ""ವೃಗ್ರಃ, ೧. ಆಸಕ್ತನು, ತ್ವರೆಪಡುವವನು ೨'' 
ಸಮಾಜದ ಕೈವಾಡ ವ್ಯಕ್ತಿಯ ಮೇಲೆ ಪರಿಣಾಮಗೊಳಿಸುವುದು (ಶಿಕ್ಷದ. ೨). [ಸಂ.] (ಸಿದ್ಧಾಂತಿ. ೪೧೭). (ಸಂ.] x 
ವ್ಯಕ್ತಿಗತ (ನಾ). ವ್ಯಕ್ತಿಗೆ ಸಂಬಂಧಿಸಿದುದು ; ವೈಯಕ್ತಿಕವಾದುದು : | | ವ್ಯಗ್ರಚಿತ್ತ (ನಾ). ಉದ್ವೇಗಗೊಂಡ ಮನಸ್ಸುಳ್ಳವನು : ದ್ರುಪದಂ ರಾಜ್ಯ 
ಸ್ವಾನುಭವಜನ್ಮ ತಿಳಿವಳಿಕೆಯು ವ್ಯಕ್ತಿಗತವಾದುದು (ಗ್ರಂಥಾಲ. ೧). [ಸಂ.) ಮದಿರಾಮದೋನ್ಮತ್ತನುಂ ಗರ್ವಗ್ರಹವ್ಯಗ್ರಚಿತ್ತನುಮಾಗಿ (ಪಂಪಭಾ. ೨-೪೬ವ). [ಸಂ.) 
ವ್ಯಕ್ತಿಗೌರವ (ನಾ). ಪ್ರತಿಯೊಬ್ಬ ವ್ಯಕ್ತಿಗೂ ಸಲ್ಲುವ ಮರ್ಯಾದೆ :ವ್ಯಕ್ತಿಗೌರವ | | ವ್ಯಗ್ರತೆ (ನಾ). ವಿಷಾದ ; ಖೇದ ; ಕಳವಳ : ಭೀತಿಯಂ ಪೇಳ್ವನೆಂಬೀ ಮನಮಂ 
ವನ್ನೂ ರಾಷ್ಟ್ರದ ಏಕತೆಯನ್ನೂ ಸುನಿಶ್ಚಿತವಾಗಿ ನೆಲೆಗೊಳಿಸುವಂಥ ಬಂಧುಭಾವನೆ |35) ನೀಂ ಮಾಡದಿರ್ವೃಗ್ರತೆಯನುಳಿದು (ರಾಜಶೇ. ೧೩-೮) ; ಚಾರುನ ಈ ತವಕಕ್ಕೆ, ಈ 
(ಭಾಧಾನ. ೧ ಪ್ರಸ್ತಾವನೆ). [ಸಂ.) ಅತಿರೇಕದ ವ್ಯಗ್ರತೆಗೆ ಭೂಪತಿಯು ಹಿಗ್ಗಿ ಹತ್ತಾಗಿ (ಇಪ್ಪಕ. ೨೮೮). (ಸಂ. ವೃಗ್ರತಾ। 
ವ್ಯಕ್ತಿತೆ (ನಾ). ತನ್ನತನ ; ವ್ಯಕ್ತಿತ್ವ : ಭವ್ಮವಾದುದರ ಮುಂದೆ ನಮ್ಮ ವ್ಯಕ್ತಿತೆ | | ವೃಗ್ರಿಸು (ಕ್ರಿ). ೧. ಆತುರಪಡು ;ಉದ್ವೇಗಗೊಳ್ಳು : ಒತ್ತರಿಸಿ ತವಕ ತನುವೆತ್ತಂದದಿಂ 
ತತ್ತರಿಸುತ್ತದೆ (ಸೌಂದಸ. ೩೮೮). [ಸಂ. ವ್ಯಕ್ತಿತಾ। ವೃಗ್ರಿಸುತ್ತಂದು ನಂದಿ ನಡೆತಂದು ವಂದಿಸಿ ನಿಂದು (ಸಿದ್ಧಂಾ ೫-೧). ೨. ವಿಕಾರಹೊಂದು; 
ವ್ಯಕ್ತಿತ್ವ (ನಾ). ತನ್ನದೇ ಆದ ವಿಶಿಷ್ಟಗುಣ ; ತನ್ನತನ : ಅಲ್ಲಮನ ವ್ಯಕ್ತಿತ್ವ ವಿಕೃತಗೊಳ್ಳು : ನಾಲ್ಲೆಸೆಯಿಂದ ಬಂದ ಲೋಕವಾರ್ತೆಗಳಿಂ ವ್ಯಗ್ರಿಸದೆ ನಿಜತತ್ತ್ಯಮಂ 
ಉದ್ದಕ್ಕೂ ಕಾಣಿಸಿಕೊಳ್ಳುತ್ತದೆ (ಶೂನ್ಯಕು. ೧೬೭) ; ಮಕ್ಕಳು ಉಪಾಧ್ಯಾಯರ ವ್ಯಕ್ತಿತ್ವವನ್ನೇ | 4 ಭಾವಿಸುವನ ಭವಭೂಜಬೀಜಮಾಗದೆ ಭಸ್ಮಂ (ಉಸಾರ. ೧೬೨). (ವ್ಯಗ್ರ * - ಇಸ್ಕು] 


ಸಾಧಿಸಬೇಕೆಂದು ವಾದಿಸುವರು (ಶಿಕ್ತದ. ೨೦೦). [ಸಂ.] ವೃಜನ (ನಾ). ಗಾಳಿಯನ್ನು ಬೀಸುವ ಸಾಧನ ; ಬೀಸಣಿಗೆ : ಸಾಮ್ರಾಜ್ಯವಿಭವದಂತೆ 

ವ್ಯಕ್ತಿನಿಷ್ಠ (ಗು). ೧. [ಕಾವ್ಮ್ಯಮಾ] ಯಾರಾದರೂ ಒಬ್ಬ ವ್ಯಕ್ತಿಯನ್ನು ಕುರಿತ: ಚಮರೀವಾಲವ್ಮಜನೋಪೇತಶೋಭಿತಮುಂ (ಕಾದಂಪೂ. ೧೦೦) ; ಹೊಂಬಳಿಯ 
ಕನಕದಾಸರು ದಾಸಪರಂಪರೆಯೊಳಗೆ ನಿಂತು ಅದಕ್ಕೆ ವ್ಯಕ್ತಿನಿಷ್ಠ ಕೀರ್ತನೆಗಳ ಮೂಲಕ ತೆರೆಸೀರೆಗಳ ಛತ್ರ ವೃಜನ ಸೀಗುರಿಯ . . . ದಿಂಡುಗಳೊಟ್ಟಿದವು (ಕುವ್ಮಾಗ. ೪-೧೪). 
ಗೌರವವನ್ನು ಸಲ್ಲಿಸಿದ್ದು (ಪರೀ. ೧೦೧). (ನಾ). ೨, ಒಬ್ಬವ್ಕಕ್ತಿಯನ್ನು ಕುರಿತುದು: [ಸಂ.1 


ವ್ಯಕ್ತಿನಿಷ್ಠಾನುಭವವನ್ನೇ ಪ್ರಧಾನವಾಗಿರಿಸಿಕೊಳ್ಳುವುದರ ಮೂಲಕ ಸೌಂದರ್ಯ |4| ವೃತಿಕರ (ನಾ). ೧. ಪರಸ್ಪರ ಕೂಡಿಕೊಳ್ಳುವುದು, -- ಸೇರಿಕೊಳ್ಳುವುದು. 
ವ್ಯಕ್ತಿನಿಷ್ಠವೆನ್ನುವ ವಾದವನ್ನು ಪ್ರತಿಪಾದಿಸುತ್ತದೆ (ಸಾಂದಸ ೬೭). "ವಸ್ತುನಿಷ್ಠ' ಪರಾ. (ಸಂ.] ೨. ಸೇರುವೆ ; ಸಂಬಂಧ : ಜೋಡಣೆ : ನೇಜೌಲ ಪಣ್ಣಳನಾ ಕೂಸಿನ ಪಕ್ಕಕ್ಕಾಗಿ 


ವ್ಯತಿಕರಣ 


ಸಾರ್ಚಿ ಕೊಟ್ಟು ತದನಂತರದಾ ವೃತಿಕರದಿನಂತರಾಯಮಾಗಿ ಮಗುಲ್ಹು ಬಂದು 
(ಸುಕುಮು. ೪-೬೩ ವ). ೩. ಘಟನೆ ; ಪ್ರಸಂಗ ; ಸಂದರ್ಭ : ರಾಜಸೂಯವ್ಮತಿಕರದೊಳ್‌ 
ದಿಗ್ವಿಜಯಂಗೆಯ್ದು ಲಂಕೆಯ ವಿಭೀಷಣನನೊಂದೆ ದಿವ್ಕಾಸ್ತ್ರದೊಳೆಚ್ಚು ಕಪ್ಪಂಗೊಂಡ 
ವಿಕ್ರಮಾರ್ಜುನನ ವಿಕ್ರಮಮುಂ (ಪಂಪಭಾ. ೯-೫೨ ವ), ನಲ್ಮೆಗೆ ದಿವ್ಮಂಬಿಡಿದಳೊ 
ಪೇಖಿಮೆನಿಪಳಾ ವೃತಿಕರದೊಳ್‌ (ಚಂದ್ರಖ್ಯ ೧-೧೩ಂ). ೪. ಆಪತ್ತು ; ವಿನಾಶ ;|5 
ಕೇಡು : ಆ ಪ್ರಸ್ತಾವದೊಳಾದಿಭಟ್ಟಾರಕವೃತಿಕರ [ಜಾಕಾಂ. ರವ್ಯವ]ಸ್ಥಿ ತಿಯನಾನಂದ 
ನಂಬಂ ಧರ್ಮಕಾರ್ಯನಿಮಿತ್ತ೧ ಬಂಬಣ್‌ಪಿದೊಡೆ (ಆದಿಪು. ೧೬-೪೯ ವ) ; ಪತಿಯ 
ಸಹಸಂಭವನ ಮರಣವೃತಿಕರವ ನೋಡಿದಡೆ (ಕುವ್ಮಾಕ ೧೯-೬೧). ೫. ತಡೆ ; ಅಡ್ಡಿ : 
ಎನಗಿಂ ಸ್ವೇಚ್ಛಾವಿಹಾರವೃತಿಕರಮೊಗೆದತ್ತೇಕೆ (ಎಕ. 111, ಶಿಕಾರಿ. ೧೩೭-೨೯ 
೬. ತೊಂದರೆ ; ಉಪದ್ರವ 
ವೃತಿಕರದೊಳ್‌ ಶರಣಾಗತಶರಣ್ಮನಪ್ಪ ರಾಮನಂ ಕಂಡು ತನ್ನ ವೃತ್ತಾಂತಮಂ 
ಬಿನ್ನವಿಸೆ (ಪಂರಾಮು. ೧೧-೧೦೦ ವ) ; ಕ್ಲಿತಿಯ ಪಾಲಿಸುವುದು ವಿರೋಧಿವೃತಿಕರವ 
ಬಿಡಿಸುವುದು (ಕುವ್ಠಾಣ ೬-೨೧). ೭. ಹರಡುವಿಕೆ ; ಚೆದರುವಿಕೆ. (ಸಂ.) 
ವ್ಯತಿಕರಣ (ನಾ). ೧. ಸಂಧಿಕಾಲ ; ಕೂಡುವ ವೇಳೆ :ಆತನ ಕಡೆಯೊಳುಚಿತಮನ್ವಂತರ 
ವ್ಯತಿಕರಣ (ಪಾಠಾಂ. ವೃತಿಕ್ರಮ)ದೊಳ್‌ . . . ಪದಿಮೂಅನೆಯ ಕುಲಧರಂ ಪುಟ್ಟಿ 
(ಅದಿಪು ೬-೬೩ ವ). ೨. ಬೆರಕೆ ; ಮಿಶ್ರಣ : ಎರಡುಂ ವಿರುದ್ದರಸಮೊಡವೆರಸಿರೆ 
| 


; 3114). 


ತರವಾಂತರಸ್ಕಮೊಂದನ್ಮರಸಂ ಪರಿಪುಷ್ಪಮಾಗೆಯುಂ ವೃತಿಕರಣಂ ಮೇಣ್‌ 
ತಾಮವಾಗೆಯುಂ ನಿರ್ದೋಷಂ (ಕಾವ್ಮಾವ. ೮೩೩). [ಸಂ.] 

ವ್ಯತಿಕೀರ್ಣ (ಗು). ೧. ಕೆದರಿದ ; ಚೆದರಿದ : ವೃತಿಕೀರ್ಣ ಪದಕ್ರಮಮನುಚಿತಾನ್ವಯಂ 
ವೃವಹಿತಾನ್ವಯಂ ತಾನದು ದಲ್‌ ಮತಿಸಮ್ಮೋಹಮನಿರದವರ್ಗೆ ತೊಡರ್ಚಲ್ವೇ 
ಟ್ಥೊಡಲ್ಲಿಗಲ್ಲದು ದೋಷಂ (ಕಾವ್ಕಾವ. ೪೫೬). ೨. ಕೂಡಿದ ; ಮಿಶ್ರಣಗೊಂಡ. 

[ಸಂ.] 

ವೃತಿಕ್ರಮ (ನಾ). ೧. ಮಾರುವುದು ; ದಾಟುವುದು ; ಉಲ್ಲಂಘನೆ : ದುರ್ಗತಿಹೇತು 
ಪೂಜ್ಯಪೂಜಾವೃತಿಕ್ರಮಂ ಕಿಟ್‌ದು ದುಃಖಮಂ ಮಾಡುಗುಮೇ (ಆದಿಪು. ೩-೩೯) ; 
ಗುಣವ್ರತದೊಳ್‌ ದಿಗ್ವಿರತಿಗಕ್ಕುಮತಿಚಾರಮನಾರತಮೂಧಾಣ್ವಧಃ ಸ್ತಿರ್ಯಗ್ರೃತಿಕ್ರಮ 
ಕ್ಷೇತ್ರವೃದ್ಧಿವಿಸ್ಮರಣಂಗಳ್‌ (ಸುಕುಮಾ. ೬-೧೮). ೨. ವ್ಯತ್ಯಾಸ ; ಅದಲುಬದಲು. 
೩. ಪಾಪ ; ಅಪರಾಧ. ೪. ಆಪತ್ತು ; ತೊಂದರೆ ; ಕ್ಲೇಶ. ೫. [ಜೈನ] 
ವಿರುದ್ಧವಾದ ನಡವಳಿಕೆ ; ಅತಿಚಾರ ; ೫ ""ಅವಶ್ಶಕಕ್ರಿಯೆಗಳನ್ನು ಸಮಯ 
ಕ್ಕಿಂತ ಮೊದಲು ಮಾಡುವುದು'' (ಜೈನಕೋ. ೨೪೦) : ಭಯಮಖಿಲಕಾಂಕ್ಸೆ ವಿಚಿಕಿತ್ಸೆ 
ಯನ್ಮದೃಷ್ಟಿ ಪ್ರಶಂಸೆ ಸಂಸ್ತವನಮೆಂಬೀ ಕ್ರಿಯೆ ಸಮ್ಮಗ್ಹೃಷ್ಟಿಗೆ ನೋಡೆ ಯಥಾಕ್ರಮದಿಂ 
ವೃತಿಕ್ರಮಂ ತಾನಕ್ಕುಂ (ಸುಕುಮಾ. ೬-೪೫). [ಸಂ.) 

ವೃತಿಕ್ರಮಣ (ನಾ). ಅತಿಕ್ರಮಣ ; ಉಲ್ಲಂಘನೆ : ಮರಣದ ಜನ್ಮದ ನಿಗಳಂ 
ನಿರಾಕುಳಂ ಪತ್ತುವಿಡುವಿನಂ ಜಿನ ನಿನ್ನಂ ಸ್ಮರಿಯಿಪುದನಣೋರಣ್ವಂತರ ವೃತಿಕ್ರ್ತಮಣ 
ಮಾತ್ರಮಂ ಮೆಬ್‌ದಪೆನೇ (ಆದಿಪು. ೧೦-೫೯). (ಸಂ.) 

ವೃತಿಪಾತ (ನಾ). [ಜ್ಯೋತಿ] ಇಪ್ಪತ್ತೇಳು ಬಗೆಯ ಜ್ಕೋತಿಷಯೋಗಗಳಲ್ಲಿ 
ಹದಿನೇಳನೆಯ ಯೋಗ : ವೃತಿಪಾತಯೋಗಕ್ಕೆ ಸಾಯಾ ೧೭ ಗಳಿಗೆ ಮೇಲೆ 
ತ್ಕಾಜ್ಕಾ (ಭಾಸ್ಕರ. ೭೦-೫) ;ಆ ಹುಡುಗಿ ಹುಟ್ಟಿದಾಗ ಖಗ್ರಾಸಗ್ರಹಣ, ವೈಧೃತಿ, ವೃತಿಪಾತ 
ಎಲ್ಲಾ ಇದ್ದವು (ಭಾಗ್ಯಶ್ರೀ. ೩). ([ಸಂ.1 

ವೃತಿರಿಕ್ತ (ಗು). ೧. ಭಿನ್ನವಾದ ; ವಿರೋಧವಾದ. ೨. ತಡೆಹಿಡಿದ ; 
ಅಡ್ಡಿಪಡಿಸಿದ. (ನಾ). ೩. ಹೊರತಾದುದು; ಬೇರೆಯಾದುದು : ಒಂದಂಶ |40 
ಮತ್ತೊಂದನ್ನು ವೃತಿರಿಕ್ತವೆನಿಸುವಂತಿರಬಾರದು (ಶಿಕ್ಷದ. ೨೬೮). [ಸಂ.] 

ವ್ಯತಿರಿಕ್ತತೆ (ನಾ). ಅಗಲಿಕೆ ; ವಿಯೋಗ : ಸುತ ನಿನ್ನ ಚಂದ್ರವದನವೃತಿರಿಕ್ತತೆಯಿಂ 
ಸಭಾನಭೋವಳಯಂ ಸಂವೃತವಾಯ್ತು ತಮದಿಂ (ಚಂದ್ರವು. ೫-೧೬). [ಸಂ. ವೃತಿರಿಕ್ತತಾ) 

ವೃತಿರೇಕ (ನಾ). ೧. ಹೆಚ್ಚುಗಾರಿಕೆ ; ಶ್ರೇಷ್ಠತೆ. ೨. ಅಗಲಿಕೆ ; ವಿಯೋಗ. 


20 


25 


30 


35 


೮೦೪೪ 


: ಅನ್ನೆಗಮಿತ್ತ ಸುಗ್ರೀವಂ ಮಾಯಾಸುಗ್ರೀವನ 1101 


ವ್ಯತ್ಯಾಸ 


ಪಿಡಿದುಯ್ವೆನೀತನನೆನುತಂ ಕನ್ನೆಯಂ ಬಿಟ್ಟು . . . ಎತ್ತಿಕೊಂಡು ನೆಗೆದಂ ವ್ಯೋಮಕ್ಕೆ 
ಗಾಂಡೀವಿಯಂ ಆ ವೃತಿರೇಕದೊಳತಿಕುಪಿತನಾಗಿ ಶಂಬರಸೂದನಂಬೆರಸು ನಡೆತಂದು 
(ಜಗವಿ. ೧೫-೪ ವ). ೫. [ಕಾವ್ಯಮಾ] ಅರ್ಥಾಲಂಕಾರಗಳಲ್ಲಿ ಒಂದು ; ಉಪ 
ಮಾನ ಮತ್ತು ಉಪಮೇಯಗಳಲ್ಲಿ ಬರುವ ವೈಲಕ್ಷಣ್ಯವರ್ಣನೆ : ಆದಿಪ್ರತೀ. 
ತಿಯಿಂ ಶಬ್ದಾದರದಿಂ ಸದೃಶಮಾದ ವಸ್ತುದ್ವಯದೊಳ್ಳೇದಮನಬ್‌ಪುವುದು . . . 
ವೃತಿರೇಕಂ (ಕಎರಾ. ೩-೩೯) ; ವೃತಿರೇಕಮುಭಯಸಾಮೃಪ್ರತೀಶಿಯಂ ತೋಟ್‌ ಭೇದಮಂ 
ಮಾಟ್ಸುದು (ಉಾನ್ಮಾವ. £೪೨) ; ವರ್ಣನಾಕಾಲದಲ್ಲಿ ಶ್ಲೇಷ, ರೂಪಕ, ವೃತಿರೇಕ ಇತ್ಕಾದಿ 
ಅಲಂಕಾರಗಳು ಪ್ರಯತ್ನವಿಲ್ಲದೆಯೇ ಮೂಡಿಬರುತ್ತವೆ (ಧೃನ್ಮಾಲೋ. ೬೮). 
೬. [ತರ್ಕಶಾ] ಇಲ್ಲದಿರುವಿಕೆ ; ಅಭಾವ, ಸಾಧ್ಮಾಭಾವ ಮತ್ತು 
ಹೇತೃಭಾವಗಳ ವ್ಯಾಪ್ತಿ ,-- ಸಾಹಚರ್ಯ : ವ್ಯಾಪ್ತಿಯು ಅನ್ವಯ ಮತ್ತು 
ವೃತಿರೇಕ ಎಂದು ಎರಡು ವಿಧ (ಭಾತತ್ತ್ವ. ೨೭೨). ([ಸಂ.) 

ವೃತಿಹಾರ (ನಾ). ಅದಲುಬದಲು ; ವಿನಿಮಯ : ಶ್ರೀಮತಿ ವಜ್ರಜಂಘರ 
ಜನ್ಮಾಂತರಸ್ನೇಹರಸಾಮೃತಪಾತ್ರಚಿತ್ರಪಟವ್ಯ್ಮತಿಹಾರಮಂ ವಜ್ರಜಂಘಾನುಚರರಿಂದ 
ಮಜ್‌ದು (ಆದಿಪು. ೪-೨೩ ವ). (ಸಂ.) 


15] ವೃತೀತ (ಗು). ಕಳೆದುಹೋದ ; ಮುಗಿದುಹೋದ : ಆ ನಗದೊಳ್‌ ವ್ಯತೀತ 


ಬಹುಚಕ್ರಿಗುಣಾನ್ವಯತತ್ಪ ತಾಪಸಂತಾನಲಿಪಿಪ್ರಪಂಚವಚನಾಳಿಯನೋಳಿಯೆ ಕೇಳ್ದು 
ಕೇಳ್ದು . . . ಲಜ್ಞಾನತಮಾದುದುನ್ನತಶಿರೋಮಣಿ ಪಂಚಮಚಕ್ರವರ್ತಿಯಾ 
(ಶಾಂತಿಪು. ೧೧-೬೨). ೫) 

ವೃತೀಪಾತ (ನಾ). ೧. ಸಂಪೂರ್ಣವಾಗಿ ಬಿಟ್ಟುಹೋಗುವುದು. ೨. ಅನರ್ಥ 
ಸೂಚಕವಾಗಿ ಮುಂದೊದಗುವ ದೊಡ್ಡ ಉತ್ಪಾತ, ಕೇಡು. 
೩. [ಜ್ಯೋತಿ] ಇಪ್ಪತ್ತೇಳು ಬಗೆಯ ಜ್ಮೋತಿಷಯೋಗಗಳಲ್ಲಿ 
ಹದಿನೇಳನೆಯ ಯೋಗ : ಆದಿತ್ಕವಾರಮುಂ ಸಂಕ್ರಾನ್ತಿಯುಂ ವೃತೀಪಾತಮುಂ 
ಕೂಡಿದ ಪುಣ್ಮದಿನದನ್ನು (ಸಾಇಇ. 30. ೩೪-೧೭ ;1053) : ಗ್ರಹಣ ಸಂಕ್ರಾಂತಿಯಿಂದ ವೆಗ್ಗಳ 
ಏಕಾದಶಿ ವೃತೀಪಾತದಿಂದ ವೆಗ್ಗಳ . . . ನಿಮ್ಮ ಮಾಣದೆ ನೆನೆವವಂಗೆ (ಬಸವ. ೬೧೧) ; 
ವೃತೀಪಾತ ವೈಧೃತಿಗಳೆಂಬಿಪ್ಪತ್ತೇಳು ಯೋಗಂಗಳುಂ (ಎವೇಕ. ೩೨೦). ೪. ಶ್ರಾದ್ಧಕರ್ಮ 
ಗಳಲ್ಲಿ ಒಂದು : ಒಂದು ವರ್ಷದಲ್ಲಿ ೯೬ ಶ್ರಾದ್ಧಗಳು ಬರುವವು. ಅವು ಯಾವುವೆಂದರೆ- 
ಮನ್ವಾದಿಗಳು ೧೪ . . . ವೃತೀಪಾತಗಳು ೧೩ (ಹಸಾರ. ೨೪-೨ ಟೀಕು). (ಸಂ.] 

ವ್ಯತ್ಯಯ (ನಾ). ೧. ಗಮನಿಸದಿರುವುದು ;ಲಕ್ಷಿಸದಿರುವುದು. ೨. ವಿರೋಧ : 
ನನ್ನ ಧೇಯಾರ್ಥಕ್ಕೆ ಸ್ವಲ್ಪ ಸಹ. ವೃತ್ಕಯ ಬಾರದಂತೆ ಈ ಎಚ್ಚರಿಕೆಯನ್ನು ವಹಿಸದೆ 
ಹೋದೆನಾದರೆ (ಮಹಾಯೋ. ೨೪೧). ೩. ಅಡ್ಡಿ ; ತಡೆ ; ಧಕ್ಕೆ : ಸಾಲೆಯ ಕೆಲಸಕ್ಕೆ 
ವೃತ್ಮಯವಾಗಹತ್ತಿತು (ಅಪವಾ. ೩೧) ; ಬಾಗಿಲನಿಕ್ಕಿಕೊಳ್ಳುವಾಗ ಆಕೆಗೆ ಅವನಿಂದ 
ಸ್ವಲ್ಪವೂ ವೃತ್ಮಯವುಂಟಾಗಲಿಲ್ಲ (ಅಂಬಿಕೆ. ೩೩). ೪. ಬದಲಾವಣೆ ; ಪರಿವರ್ತನೆ : 
ಪುರುಷತ್ರಯಂ ಕ್ರಮದಿನಿರ್ದೊಡಂ ವೃತ್ಮಯಮಾಗಿರ್ದೊಡಂ ಕೂಡಿ ನುಡಿವೆಡೆಯೊಳ್‌ 
ಉತ್ತಮಪುರುಷಕ್ಕೆ ಮುಖ್ಯತ್ವಂ (ಶಮದ. ೨೨೩ ವೃತ್ತಿ). ೫. ವಿಪರೀತತೆ ; ವಿಪರ್ಯಯ : 


""ವೃತ್ಮಯಂ ವಿಪರ್ಯಾಸಮೆನೆ ವಿಪರೀತಮಕ್ಕುಂ'” (ಮಂಗರಾ. ೧೩೦-೧೯). 
೬. ದುರ್ಗತಿ : ಅತಿರಾಗತೆಯಿಂ ಸ್ತ್ರೀಪದಹತಿಗಂ ದಳವೇಟ್‌ಯಲರ್ದಶೋಕಂ 


ಫಳಹೀನತೆಗೆಡೆಯಾದುದು ಕಡೆಯೊಳ್‌ ಮತಿಗೆಟ್ಟಂಗೀಗುಮತ್ಯಯಂ ವೃತ್ಮಯಮಂ 
(ಚಂದ್ರಪು. ೭-೯೫). [ಸಂ.] 
ವ್ಯತ್ಯಸ್ತ (ಗು). ೧. ಬದಲಾದ ; ಪಲ್ಲಟಗೊಂಡ ; ಬುಡಮೇಲಾದ : 
ಸ್ವಸ್ತಿಕಂ ಲೋಚನೋಷ್ಠದ್ವಿತಯವೃತ್ಮಸ್ತವರ್ಣಸ್ಥಿತಿ ಕಣ್ಣೆವಂದಿರ್ದುದು 
(ಚಂದ್ರಪು. ೭-೧೪೯). (ನಾ). ೨. ವೃತ್ಕಾಸ ; ಬದಲು : ಮನುಷ್ಯನು 
ಕಾಲಸ್ಥಿತಿಗನುಸರಿಸಿ ತನ್ನ ಉಡುಪಿನಲ್ಲಿ ಎಷ್ಟೋ ವೃತ್ಮಸ್ತ ಮಾಡಿಕೊಂಡಿರಲಿ 
(ಕಗದ್ಮ. ೧೦೮) ; ಊರು ಹೆಸರು ಮುಂತಾದ್ದನ್ನು ವ್ಯತ್ಯಸ್ತ ಮಾಡಿ ತಾರುಮಾರಾಗಿ 
ಬರೆದರು (ಪಾರಾವಿ. ೨ ಉಪೋದ್ಭಾತ). ([ಸಂ.] 


೩. ವ್ಯತ್ಯಸ್ತ ಸ್ಥಿತಿ : ಆ ವೃತಿರೇಕದೊಳೆನ್ನ ಛತ್ರಧಾರಿಣಿ ನೋಡಿ (ಕಾದಂಪೂ. ೭೭೨). |45| ವ್ಯತ್ಯಾಸ (ನಾ). ೧. ಅದಲು ಬದಲು ; ಮಾರ್ಪಾಡು ; ವಿಪರ್ಯಯ : 


೪. ಅದಲುಬದಲು ; ವೃತ್ಕಾಸ : ಖಳಂ ಸ್ತ್ರೀರತ್ನದಿಂ ವೀರರತ್ನಮನರ್ಫ್ಕಂ | 


ನಮ್ಮ ಅಂತರಂಗಜೀವನದ ಮತಗಳನ್ನೂ ಸಮಾಜಸಂಪ್ರದಾಯಗಳನ್ನೂ ಸಹ 


ವ್ಯಥಕ 


ವೃತ್ಕಾಸಗೊಳಿಸುತ್ತದೆ (ಸಾಹಿಶ. ೮೨). ೨. ವಿರೋಧ ; ವೃತ್ಮಯ : ಈ ಭಾಷೆಗಳ 
ನಡುವೆ ಹಲಕೆಲವು ವೃತ್ಕಾಸೆಗಳೂ ಇವೆ (ದ್ರಾಎಎ. ೫ ಒನ್ನೆಲು. ೩. ಅಂತರ ; 
ಹೆಚ್ಚುಕಡಿಮೆ : ಭರತಖಂಡದ ಬದುಕಿನಲ್ಲಿ ಮೂಲಭೂತವಾದ ವ್ಯತ್ಕಾಸಗಳಾಗಿವೆ 


೮೦೪೫ 


ವ್ಯಭಿಚಾರ 


ಉಪಮಾನವು ಉಪಮೇಯಕ್ಕೆ ಹೀನವಾದಾಗ ಅಥವಾ ಅಧೀನವಾದಾಗ 
ಆಗುವ ಅಲಂಕಾರ ; ೫ ನವೀನಾಲಂಕಾರಿಕರು ಇದನ್ನು "ಕೈತವಾಪಹ್ನುತಿ 
ಅಲಂಕಾರ' ಎಂದು ಕರೆಯುವರು 


: ಉಪಮೇಯನ್ಮಗ್ಸಾವೋಪ ಪನ್ನ 
"ಹಣಪ್ರ. i, ಮುನ್ನುಡಿ) ; ನದಿಯಿಂದ ಅರ್ಧಮೈೆಲಿ ದೂರದಲ್ಲಿ ಒಂದಕ್ಕೊಂದಕ್ಕೆ ಐದು 
ಆರು ಮೈಲಿ ವೃತ್ಕಾಸದಲ್ಲಿ ಕಾಸಕ್‌ಹಳ್ಳಿಗಳಿವೆ (ಮಲನಾ. ೧೯). [ಸಂ.] 

ವೃಥಕ (ಗು). ೧. (ಮನಸ್ಸಿಗೆ) ನೋವುಂಟುಮಾಡುವ ; ದುಃಖದಾಯಕವಾದ, 
(ನಾ). ೨. ನೋಯಿಸುವವನು : "“ಅರುಂತುದ:, ವೃಥಕಃ -- ಈ ೨ | 
ನೋಯಿಸುವವಂ'' (ಹಲಾಯು. ೬೧-೨೧೬), ೩. ಅಂಜುಬುರುಕ : ""ವೃಥಕಃ, | 
ವೃಥಮಾನಃ-- ಈ ೨ ನೋವುಗನುಂ, ಅಂಜುಬುರುಕನುಂ'' (ಕಾಶಕ್ಯ ೧೩೫). [ಸಂ.] 

ವ್ಯಥನ (ನಾ). ೧. ನೋವು ; ಯಾತನೆ. ೨. ಅಂಜುಬುರುಕುತನ. ೩. ನಾಶ ;|10 
ನಷ್ಟ : ಮಥನವೋ ಸಾಗರದ ಕಾತುಕಕಥನವೋ ಕೇಳುವರ ದುರಿತವೃಥನವೋ 
ಬೆಸಲಾದುದಿಷ್ಟಾರ್ಥ (ನಿಭಾಗ. ೮-೩ ಸೂಚನ). (ಸಂ.] 

ವೃಥಿತ (ಗು). ೧. ಗಾಬರಿಗೊಂಡ ; ಅಂಜಿದ. ೨. ನೊಂದ ; ಕ್ಷೇಶಗೊಂಡ ; 
ದುಃಖಿತ. (ನಾ). ೩. ನೊಂದುದು ; ಕ್ಷೇಶಗೊಂಡುದು : ವ್ಯಧಿತವಾಯಿತು 


ಮುಪಮಾನಮಾಗೆ ಮುಖ್ಯಮದಕ್ಕುಂ ವೃಪದೇಶಂ ಮುಂ ಪೋದುದನಪೂರ್ವಮಂ 

5] ಕಂಡು ನೆನೆವುದದು ತಾಂ ಸ್ಮರಣಂ (ಕಾವ್ಕಾವ. ೭೧೩). (ಸಂ.] 

| ವ್ಯಪನೀತ (ನಾ). ಹೋಗಲಾಡಿಸುವಂಥದು;ನೀಗುವಂಥದು : ಚಾರುಫೆನಮ್ಮತಿ 
ಎಳಸದ್ದ್ವಾರಂ ವೃಪನೀತನೂಷ್ಮತಾಪಪ್ರಸರಂ ಕಾರಂತಿರೆ ವಿಜಯಾರ್ಧಕುಮಾರಂ 
ಬಂದೆಜಗಿದಂ ಮಹೀಬಭೃತ್ತದದೊಳ್‌ (ವರ್ಧಮಾ. ೯-೩೦). (ಸಂ.] 

ವ್ಯಪಸರ್ಗ (ನಾ). ಬಿಟ್ಟುಬಿಡುವುದು ; ತ್ಮಾಗ : ವ್ಯ[ಪಾಕಾಂ. ವ್ಯು)ಪಸರ್ಗ 
ವಿಷಯರೂಪಪ್ರಪಂಚಿತಮನೇಕಭೇದಮದು ತಾನಕ್ಕುಂ (ಕಾವ್ಕಾವ. ೬೬೬). [ಸಂ.) 

ವೃಪಾಕೃತ (ಗು). ಬಿಡುಗಡೆ ಹೊಂದಿದ ; ಮುಕ್ತ : ಸರ್ವಾಂಗಮಲಧರಂ ಪರಿ 
ನಿರ್ವತಿ ಸೌಖ್ಯೋನ್ಮುಖಂ ವೃಪಾಕೃತಮೋದಂ . . . ಒರ್ವಂ ಖಷಿಯಿರ್ದಂ 
(ಚಂದ್ರಪು. ೯-೨೦). [ಸಂ.) 

ವ್ಯಪಾಯ (ನಾ). ೧. ಇಲ್ಲವಾಗುವಿಕೆ ; ಅದೃಶ್ಶವಾಗುವಿಕೆ ; ನಿರ್ಗಮನ : 
ವೈರಿಬಲ ಸಂಪ್ರಧಿತಸಾಹಸನಾದೆ ನೀನೆನೆ ಶಿಧಿಲಸಂಶಯಸಂಗಚಿತ್ತವನಿತ್ತನಾತಂಗೆ | 15 ಚ್ಕುತಿಯಾಗೆ ಭೋಗಭೂಮಿಸ್ಥಿತಿ ಕಲ್ಪಮಹೀರುಹವ್ಮಪಾಯದೊಳೆಂತುಂ ಕ್ಲಿಶಿಪತಿ 
(ಕುವ್ಮಾಉ. ೨-೩). ೪. ನೊಂದಿರುವ ವ್ಯಕ್ತಿ : ಅವರು ಮೊದಲೇ ವೃಢಿತರಾಗಿರುವರು ಕಲ್ಪಮಹೀಜಸ್ಥಿತಿಯಿಂ ತಾನಿಂತು ಜನಮನೇಂ ನಿಜ್‌ಸಿದನೋ (ಆದಿಪು. ೬-೭೮). 
(ಆಪವಾ ೮೯). [ಸಂ.] ೨. ಅಡೆತಡೆ ; ವಿಘ್ನ : ""ಅಂತರಾಯಂ ವ್ಯಪಾಯಂ ವಿಫ್ನೆವೆನಿಸಿಕ್ಕು'' 

ವ್ಯಥಿಸು (ಕ್ರಿ). ೧. ನೋಯು ; ಬೇನೆಪಡು : ಎದೆಯ ಮೇಲೆ ಕೋಲ್ಕೀಲಿಸಲ್‌ (ಮಂಗರಾ. ೫-೫). ೩, (ಆಲಂ) ಸಾವು; ಮರಣ : ಲಕ್ಷ್ಮೀಮತಿಮಹಾದೇವಿಯು 
ವಧಿಸಿ ಮೈಮಣಅ'ದನು (ಜೈಮಿಭಾ. ೭-೩೯). ೨. ನೋಯುವಂತೆ ಮಾಡು : ಕೊಳಲ ಮನುಂದರಿವೆರಸು ಚಕ್ರವಲ್ಲಭ ವೃಪಾಯ [ಪಾಠಾಂ. ವಿಯೋಗ]ದೊಳ್‌ ಪುಂಡರೀಕನಂ 
ಬಾರಿಸುತಿರುಳ ಮೌನವನು ವೃಧಿಪನಿಂತೆ (ಗೋಕುನಿ. ೬೨-೧೦). (ವೃಥನ 4 - ಇಸ್ಬು] |20| ಕೈಕೊಂಡಿರೆ (ಆದಿಪು. ೪-೮೧ ವು. (ಸಂ.] 

ವ್ಯಥೆ (ನಾ). ೧. ನೋವು ; ಬಾಧೆ ; ಯಾತನೆ : ಅಪಚಾರಕುಪಿತೆಗೆನಗಿನ್ನುಪಚಾರಂ | | ವೃಷಾಯಿ (ನಾ). ಇ ವೃಪಾಯ ೧ :ಅದಲ್‌ಂ ವಿಜ್ಞಾನಾಶ್ರಿತಂಗಳಪ್ಪ ಶರೀರೇಂದ್ರಿಯ 
ವೃಥೆಯನೀಗುಮಾಗುಮೆ ಸುಖಮಂ (ಜಗಎ ೧೨-೯೫) ; ರಥದ ಮೇಲಂಬುಗಳು ಬುದ್ಧಿಗಳೇಕಕ್ಷಣಾಂತರಾಳವರ್ಶಿಗಳುತ್ತರಕ್ಷಣವ್ಮಪಾಯಿಗಳದರ್ಕೇಕಾತ್ಮಜಂ ಜೀವ 
ರಿಪುಸಾರಥಿಯ ಮೈಯಲಿ ಘಾಯ ತುರಗವ್ಯಥೆಯನೇವೇಳುವೆನು. . . ಪೃಥುಳಬಲನ್ಮೆ ಮೆಂಬುದಾದುದು (ಶಾಂತಿಪು ೮-೧೪೨ ವು. (ನ ವೃಪಾಯ। 
ಭೀಮನೆಚ್ಚನು ಗುರುತನೂಭವನ (ಕುವ್ಮಾಕ. ೩-೨೬) ; ಹುಡುಗಿಯನ್ನು ನಟರಾಜ ಹಾಗೆ | | ವ್ಯಪೇಕ್ಲೆ (ನಾ). ೧. ನಿರೀಕ್ಷೆ. ೨. ಪರಸ್ಪರ ಸಂಬಂಧ : ವಿಶೇಷಣವಿಶೇಷ್ಮ 
ಹೊಡೆದು ಬೈದು ಹಿಂಸಿಸುತ್ತಿದ್ದುದು ಪಾರ್ವತಮ್ಮನಿಗೆ ಆತ್ಮಂತ ವೃಥೆಯನ್ನುಂಟು |25| ಸಂಬಂಧಮುಳ್ಳೊಡಂ ಶಬ್ದಶಕ್ತಿವ್ಯಪೇಕ್ಷೆಯಿಂ ಉಪಾತ್ತಲಿಂಗಸಂಖ್ಯಾವ್ಯತಿಕ್ರಮಮಾಗದು 
ಮಾಡಿತು (ಸರ್ವಮಂ. ೨೨೪). ೨. ಅಂಜಿಕೆ ; ಗಾಬರಿ. (ಸಂ. ವೃಥಾ] (ಶತ್ತ್ವಪ್ರ. ೯೪). (ಸಂ. ವೃಪೇಕ್ಟಾ) 

ವೃದ್ವಿತೆ (ನಾ). ಶೂನ್ಮ ; ಸೊನ್ನೆ : ""ಶೂನ್ಶ . . . ವೃದ್ವಿತೆ -- ಇಂತಿನಿತುಂ ಸೊನ್ನೆಗೆ | | ವ್ಯಪೇಕ್ಷೆಗೆಯ್‌ (ಕ್ರಿ). ಬಯಸು ; ನಿರೀಕ್ಷಿಸು : ಸ್ವಪೂರ್ವವಾಸನೆಯ ಬಲದಿನಂತಾತಂ 
ಹೆಸರು'' (ವೃವಹಾ. ೧೧-೬). [?] ವೇದಪುರಾಣವೇದಿಯಾದಂ ವಪೇಕ್ಷೆಗೆಯ್ಗುಮೆ ವಿಶುದ್ಧಮಣಿ ಸಂಸ್ಕೃತಿಯಂ 

ವೃಧಿಕರಣ (ನಾ). ೧. ವಿರುದ್ಧವಾದ ಮಾತು : ಎನ್ನ ಮೇಲೆ ವೃಧಿಕರಣ ನುಡಿದಳೀ (ವರ್ಧಮು. ೬-೧೮). (ವ್ಯಪೇಕ್ಷೆ 4- ಕೆಯ್‌,) 
ದೂತಿ ಪನ್ನಗಶಯನ ನೀ ಕಿವಿಕೊಟ್ಟು ಕೇಳಿದ್ಕೋ (ಶ್ರೀಕೃಪಾ. ೨೧). ೨. ಬೇರೆ ಬೇರೆಯ |3| ವ್ಯಪೇತ (ಗು). ೧. ಬೇರೆಯಾದ ; ಅಗಲಿದ. ೨. ವಿರುದ್ಧವಾದ ; ವಿರೋಧವಾದ. 
ಅಧಿಕರಣ ; ವಿಭಿನ್ನವಾದ ಆಶ್ರಯ, -- ಸ್ಥಾನ. (ಸಂ. (ನಾ). ೩. ದೂರೀಕರಿಸಿದವನು ; ತೊರೆದವನು : ಸಪ್ತರ್ಧಿಸಂಪನ್ನನುಂ ಅಷ್ಟ 

ವ್ಯಪಗತ (ಗು). ೧. ಬೇರೆಯಾದ ; ದೂರವಾದ : ನೃಪತೀ ಪರೋಪಕಾರೀ ಮಲವ್ಮಪೇತನುಂ . . . ಪಂಚದಶಪ್ರಮಾದಪರಿವರ್ಜಿತನುಮಾಗಿ (ಅಜಪು ೩-೧ ವ) ; 
ವಿಪುಳಗುಣೀ . . . ವೃಪಗತಭಯಾ ದಯಾಲೂ ರಿಪುವರ್ಗಮನಲೆದು ಗೆಲ್ವೆ ಸಹಜಸುರಭಿಗಂಧಿಯುತಂ ದೋಷದಾಹಮಳವಿಹೀನನುಂ ನಖ[ತ] ನೂರುಹಶ್ಮಶ್ರುಕೇಶ 
ಯಾಗಾಹವದೊಳ್‌ («ಕಎರಾ. ೨-೨೪) : ದ್ರುಪದನಾಗಲಿಯೆಂದು . . . ಕೆಲಬರು ರೋಮವೃಪೇತನುಂ . . . ಎನಿಸಿ (ವರ್ಧಮಾ. ೬-೪೬ ವ). [ಸಂ.] 
ಭೀಮಸುತನೆಂದು ಅಪರಿಮಿತಮತವಾಗೆ ಸಮರವ್ಮಪಗತಾರಿ ಸುರೇಂದ್ರಸುತನೀ ದ್ರುಪದಸುತ |35| ವೃಪೇತತೆ (ನಾ). ಇಲ್ಲದಿರುವಿಕೆ ; ಅಭಾವ : ಮಗಳೇಲುಂಜವ್ವನಮುಮಂ . . . 


ಜ್‌ 


ಸೇನಾಧಿಪತಿಯಹುದೆಮ್ಮ ಮತೆ (ಕುವ್ಮಾಉ ೧೧-೩೧). (ನಾ). ೨. ನಿಂತುಹೋಗುವಿಕೆ'; 
ತಪ್ಪಿಹೋಗುವುದು : ಈ ಸಂವಿಧಾನವು ಆಚರಣೆಗೆ ಬರದೆ ಇದ್ದಿದ್ದ ಪಕ್ಷದಲ್ಲಿ, 
ರಾಜಗಾಮಿಯಾಗುವುದರಿಂದ ಅಥವಾ ವ್ಮೃಪಗತವಾಗುವುದರಿಂದ . . . ಸಂಘದ 
ವಶದಲ್ಲಿ ನೆಲಸತಕ್ಕುದು (ಭಾಧಾನ. ೧೭೦). (ಸಂ.] 

ವೃಪದೇಶ (ನಾ). ೧. ತಿಳಿವಳಿಕೆ ; ಸೂಚನೆ. ೨. ಹೆಸರು ; ಅಭಿಧಾನ : 
ಅಮೃತಾರ್ಣವೋದ್ಹೃತ ಘಟಾಮೃತಕ್ಕೆ ತಚ್ಛಕ್ತಿಯೋಗದಿಂ ಅಮೃತವೃಪದೇಶಂ 
(ತತ್ತೃಪ್ರ ೩) ; ಚೇತನವು ಇಚ್ಛೆಯಿಂದ ಅಭಿಮಾನಿಸಿ ಅನೇಕ ವ್ಯಪದೇಶಗಳನ್ನು 
ಹೊಂದಿದರೂ ಅದರ ಸ್ವರೂಪಕ್ಕೆ ಯಾವ ಹಾನಿಯೂ ಸಂಘಟಿಸುವುದಿಲ್ಲ (ಶಕ್ತಿವಿ. ೪೮). 
೩. ನೆವ ; ನಿಮಿತ್ತ : ಆಮಾಯಾವಿಯಂ ಧನುರ್ಮಹೋತ್ಸವಾಮಂತ್ರಣವ್ಯಪದೇಶದಿಂ 
ವಿನಾಶಮನೆಯ್ದಿಸುವೆಂ (ಜಗವ. ೫-೧ವ). ೪. ಉಪಾಯ ; ಹಂಚಿಕೆ. ೫. ಕಪಟ ; 
ಮೋಸ. ೬. [ಕಾವ್ಯಮಾ] ಉಪಮಾಲಂಕಾರದಲ್ಲಿ ಒಂದು ಬಗೆ ; 


॥ 


ವಿಲಾಸಸಮೇತತೆಯುಮಂ ಮಿಥುನಲೀಲಾವ್ಮಪೇತತೆಯುಮಂ . . . ಮಂತ್ರಿವರ್ಗ 
ದೊಳಾಲೋಚಿಸಿ (ಶಾಂತಿಪು. ೫-೧೯ ವ). [ಸಂ. ವೃಪೇತತಾ] 


ವ್ಯಪೇತಾವ್ಯಪೇತ (ನಾ). [ಕಾವ್ಮಮಾ] ಒಂದು ಬಗೆಯ ಶಬ್ದಾಲಂಕಾರ ,-- 


ಯಮಕ : ವ್ಯಪೇತಾವ್ಯ್ಮಪೇತಕ್ಕೆ - ಸಬಳಿಕೆಯಿಂ ಪಾಟ್‌ಯನೊಕ್ಕು ಬೇರನಂತಾ 
ಕುಬೇರನಾಯಕನತಿವಿಕ್ಲಬಚಿತ್ತಂ ತೊಟ್ಟಿಗೆ ತಾಗಿ ಬಾಗಿದಂ ತಾಗಿ ಬಾಗಿದಂ ನರನಡಿಯೊಳ್‌ 
(ಕಾವ್ಮಾವ. ೫೪೪). [ಸೆಂ] 


ವ್ಯಭಿಚರಿಸು (ಕ್ರಿ). ೧. ಒಳ್ಳೆಯ ಮಾರ್ಗವನ್ನು ಬಿಡು ; ಅಡ್ಡದಾರಿಗೆ ಬೀಳು : 


ಪ್ರಸ್ಮಕ್ಸಪರಿಚ್ಛೇದ್ಕಂ ವಸ್ತುತತ್ವಮನುಮಾನದಿಂ ವ್ಯಭಿಚರಿಸುಗುಂ ಎಂದು ನುಡಿದು 
(ಶಾಂತಿಪು. ೮-೧೨೪ ವು. ೨. ಹಾದರ ಮಾಡು : ""ರಂಕತೀತಿ - ವೃಭಿಚರಿಸಿದ 
ಪಳೆಂಬುದು'' (ಕಾಶಕ್ಕ. ೨೫). [(ಸಂ. ವೃಭಿಚರ) + - ಇಸ್ಬು] 


ವ್ಯಭಿಚಾರ (ನಾ). ೧. ದಾರಿಬಿಟ್ಟು ಹೋಗುವಿಕೆ. ೨. ವಿಷಯಲಂಪಟತೆ ; 


ವೃಭಿಚಾರಿ 


ಹಾದರ :ಕ್ಷಿತಿಜಾರ್ಕಜಮಧ್ಯದೊಳುಡುಪತಿ ನಿಲೆ... ಆ ದಂಪತಿಗಳ್‌ ವೃಭಿಚಾರಶೀಲ 
ರಿರ್ವರುಮಪ್ಪರ್‌ (ಜಾತತಿ. ೨೧-೭). ೩. [ತರ್ಕಶಾ] ಹೇತ್ವಾಭಾಸಗಳಲ್ಲಿ 
ಒಂದು: ವ್ಯಭಿಚಾರವೆಂದರೆ ಹೇತುವಿರತಕ್ಕ ಸ್ಮಲದಲ್ಲಿ ಸಾಧ್ಯವಿಲ್ಲದೇ ಇರುವುದು 
(ಹಿಂದಸಾ. ೧೪೧). [ಸಂ.] 

ವ್ಯಭಿಚಾರಿ (ಗು). ೧. ದಾರಿಬಿಟ್ಟು ಸಾಗುವ ; ಹಾದಿತಪ್ಪಿ ನಡೆಯುವ. 
೨. ನೀತಿಗೆಟ್ಟ ; ನಿಯಮಬಾಹಿರವಾದ : ಹಗಲು ನನ್ನವರು ಮಾಂಸದೃಷ್ಟಿಯ 
ಮುಂದೆ, ರಾತ್ರಿ ಸ್ವಪ್ನದಲ್ಲಿ ಜಯಂತನು ದೃಷ್ಟಿಜ್ಞಾನದ ಮುಂದೆ. ಈ ವ್ಯಭಿಚಾರಿ 
ಸಂಗಮವನ್ನು ಹೇಗೆ ನಿವಾರಿಸಬೇಕೆಂಬುದೇ ತಿಳಿಯದು (ಜಯಂತ. ೪೧೪). (ನಾ). 
೩. ಹಾದರ ಮಾಡುವ ವ್ಯಕ್ತಿ ; ಹಾದರಿಗ : ಆ ನೀಚ ವೃಭಿಚಾರಿಯ ಹಿಡಿತದಿಂದ 
ಪಾರಾಗಿ ಹೋಗಬೇಕೆಂಬುದೊಂದೇ ಆಕೆಯ ಯೋಚನೆಯಾಗಿತ್ತು (ಚ್ಛಾಲಾಮು. ೩೬೬). 
೪. [ಕಾವ್ಮಮಾ] ನಿಯತವಾಗಿ ಇರದ, ದೊಡ್ಡ ಭಾವಗಳ ಜೊತೆಗೆ ಬಂದು 
ಹೋಗುತ್ತಿರುವ ಭಾವ ; ಸಂಚಾರಿಭಾವ : ವೀರರಸವೂ ವ್ಯಭಿಚಾರಿಯಾಗಿ 
ವರ್ಣಿತವಾಗಿದೆ (ಕರ್ಣಾಜ. ೭೬. "ವ್ಯಭಿಚಾರಿಭಾವ' ಪರಾ. (ಸಂ. ವೃಭಿಚಾರಿನ್‌) 

ವ್ಯಭಿಚಾರಿಣಿ (ನಾ). ನೀತಿಗೆಟ್ಟವಳು ; ಹಾದರಗಿತ್ತಿ : ಆಕೆ ವ್ಯಭಿಚಾರಿಣಿ ಎಂದು 
ಸುಳ್ಳು ಹೇಳಿದವರು ಕೂಡಾ ವೇದಪಾರಾಯಣಪ್ರವೀಣರೆ (ದೇವಹಂ. 6೬) ; ಹುಟ್ಟಿದ 
ವಂಶಕ್ಕೆ ಅಗೌರವ ತಂದ ವ್ಯಭಿಚಾರಿಣಿ ಪುನಃ ತವರಿಗೆ ಹೋಗುವುದು ಸರಿಯಲ್ಲ 
(ಸೋತುಗೆ. ೧೩೯). (ಸಂ. ವೈಬಿಚಾರಿಣೀ] 

ವ್ಯಭಿಚಾರಿಭಾವ (ನಾ). ಎ ವ್ಯಭಿಚಾರಿ ೪ : ಇವು ನಿಯತವಾಗಿ ಒಂದು ಕಡೆ 
ಇರದೆಯೂ ದೊಡ್ಡ ಭಾವಗಳ ಚೊತೆಯಲ್ಲಿ ಬರುತ್ತ ಹೋಗುತ್ತಲೂ ಇರುವುದರಿಂದ 
ಇವುಗಳನ್ನು "ವೃಭಿಚಾರಿ'ಭಾವ ಅಥವಾ "ಸಂಚಾರಿ' ಭಾವಗಳಿಂದೂ. .. ಕರೆಯುತ್ತಾರೆ 
(ಕೈಪಿಡಿ. ೧೬೭). "ಸ್ಥಾಯಿಭಾವ' ಪರಾ. (ಸಂ.] 

ವ್ಯಯ (ನಾ). ೧. ನಷ್ಟ ; ನಾಶ ; ಕಡಮೆಯಾಗುವಿಕೆ : ಆತ್ಮೋಪಾತ್ತಶರೀರ 
ಪ್ರಮಾಣನುಂ ಉತ್ಪಾದವ್ಯಯದ್ರವ್ಮಾತ್ಮಕನುಂ . . . ಅಪ್ಪ ಜೀವನುಂಟೆಂದು 
(ಆದಿಪು. ೨-೧೦ ವ) ; ವಸ್ತುಸ್ವರೂಪವು ಉತ್ಪಾದ, ವ್ಯಯ, ದ್ರೌವ್ಮ (ಸ್ಥಿರ) ಎಂಬ 
ಮೂರು ರೂಪವಾಗಿದೆ (ಭಾರದ. ೧೮೦). ೨. ಸಂಪಾದನೆಯ ದ್ರವ್ಮದ ಬಳಕೆ ; 
ವೆಚ್ಚ; ಖರ್ಚು : ರಾಮಣೀಯಕವಸ್ತುದಾನವ್ಯಯದ ವೈಭವಕೆ . . . 
ದ್ವಿಜವರರನರ್ಚಿಸಿದ (ಕುವ್ಮಾಗ. ೬-೧೦) ; ನಮ್ಮ ಆವಶ್ಮಕತೆಗಳನ್ನು ಪೂರೈಸಲು, ನಮ್ಮ 
ಆದಾಯವನ್ನು ಉಪಯೋಗಿಸಿದರೆ, ಅದಕ್ಕೆ ವೃಯವೆಂದು ಹೇಳಲಾಗುತ್ತದೆ 
(ಗೃಹವಿ ೧೯೪). ೧, ೨: ವ್ಮಯಮಪ್ಪ ಧನಮನೇ ಸದ್ಮ್ವಯಮಂ ಸತ್ಪಾತ್ರದಾನದಿಂದೊಳ್ಳಿತೆ 
ದಲ್‌ ವೃಯಸುಖಮಂ ಪಡೆಯದವಂ ವೃಯಮಂ ತಾನೆಯ್ದಿ ಪೋಪುದೇನಚ್ಚರಿಯೆ 
(ಶಾಂೀಶ್ವ. ೬-- ೧೧೯). ೩. ಅರುವತ್ತು ಸಂವತ್ಸರಗಳಲ್ಲಿ ಇಪ್ಪತ್ತನೆಯದು : ಆ 
ವರ್ಷವೆ ಪ್ರಭವ . . . ವೈಯ . . . ಅಕ್ಷಯವೆಂದಜುವತ್ತು ತೆಜನಾಗಿಹುದು 
(ವಿವೇಕ. ೨೬೩). ೪. ಲಗ್ನದಿಂದ ಹನ್ನೆರಡನೆಯ ಸ್ಥಾನ : ಸಹಜಾಯವ್ಯಯಧನ 
ದಶಸುಹೃದಗ್ಗ,ಹಸ್ವಾಯಿಯಾಗೆ ತತ್ಕಾಲದೊಳಾ ಗ್ರಹಮಂತದು ತಾತ್ಕಾಲಿಕ 
ಸುಹೃದ್ಧೃಹಂ ಪರಯುತಂ ದ್ವಿಷದ್ಧ ಹಮೆನಿಕುಂ (ಚಾತತಿ. ೨-೧೭). (ಸಂ.] 

ವ್ಯಯಗೃಹ (ನಾ). [ಜ್ಕೋತಿ] ಲಗ್ನದಿಂದ ಹನ್ನೆರಡನೆಯ ಸ್ಥಾನ: 
ಜಲಜಪ್ರಿಯ ರವಿಜಕುಜೋತ್ಪಲಪ್ರಿಯರ್‌ ನಿಧನಧನರಿಪುವ್ಮಯಗೃಹದೊಳ್‌ ನೆಲಸಿರೆ 
- « ೬ ಕಣ್ಣಿಡುಗುಂ (ಜಾತತಿ. ೨೧-೧೬). [ಸಂ.) 

ವೃಯಿಸು (ಕ್ರಿ). ಖರ್ಚುಮಾಡು ; ವೆಚ್ಚಮಾಡು : ಚುನಾವಣೆಗಾಗಿ ಸಾವಿರಗಟ್ಟಲೆ 
ವ್ಯಯಿಸುವ ಹಣವನ್ನು ಬಡವರ ಕಲ್ಮಾಣಕ್ಕಾಗಿ ವೃಯಿಸಬಾರದೇಕೆ (ದೇಶಧು. ೬೩) ; 
ಆವಶ್ಶಕವಿದ್ದಷ್ಟನ್ನೇ ವ್ಯಯಿಸಿ ನಮಗೆ ಬೇಕಾದ ಸುಖ ಸಂಪತ್ತನ್ನು ಪಡೆಯುವುದೇ 
ಸಂಸ್ಕೃತಿಯ ಲಕ್ಷಣಗಳಲ್ಲಿ ಒಂದು (ಭಾಷಾಶಾ. ೨೭೨). [ವ್ಯಯ 4 - ಇಸ್ಸು) 

ವ್ಯರ್ಥ (ಗು). ೧. ನಿರುಪಯುಕ್ತವಾದ ; ಅಪ್ರಯೋಜಕವಾದ : 
ವಿಪ್ರರೊಳಗೆ ಸಮರ್ಥರಾರು ಸುಧಾತ್ರಿಯೊಳಗೆಯು ವೃರ್ಥಜೀವಿಗಳಾರು ಚಿತ್ರೈಸು 
(ಕುವ್ಮಾಉ. ೪-೫೪); ವಿವಿಧ ಪಯೋಜದಿ ವೃರ್ಥಾಯಾಸದಿತೊಳಲಿದೆ ತೃಪ್ತಿಯ ಚಿರನಿಧಿಗೆ 
(ಅಗ್ನಿಹಂ. ೩-೫). (ನಾ). ೨. ನಿರುಪಯುಕ್ತತೆ ; ನಿಷ್ಟಯೋಜಕತೆ : ಮಜುಭವಂ 


೮೦೪೬ 


30 


ವ್ಯವಧಾನ 


ನಾಡೆಯುಂ ವೃರ್ಥಮಲ್ವೇ (ಚಂದ್ರಪು. ೪-೧೮). ೩. [ಕಾವೃಮಾ) ವಾಕ್ಕದೋಷ 
ಗಳಲ್ಲಿ ಒಂದು : ವ್ಯವಹಿತಮೇಕಾರ್ಥಂ ವ್ಯರ್ಥವಪಕ್ರಮಂ . . . 
ವಾಕ್ಕದೋಷಮಿವಕ್ಕುಂ (ಕಾವ್ಮಾವ. ೪೫). 
ವೃರ್ಥಂಮಾಡು, ವೃರ್ಥಮಾಡು ಎ ನಿರರ್ಥಕಗೊಳಿಸು;ನಿಷ್ಟುಯೋಜಕವನ್ನಾಗಿ 

ಮಾಡು : ಕಾಲಲಬ್ಬಿವಶದಿಂ ನಿವೃತ್ತಿಪರಿಣತಿಯೊಳ್‌ ಪರಿಣಮಿಸಿದ ಸುಸ್ಮತೆಯಂ 
ವೃರ್ಥಂಮಾಡದೆ . . . ಒಡಂಬಡುವುದೆ ನಿನಗೆ ವಿನಯಂ (ಚಂದ್ರಪು ೪-೧೮ ವ) ; ಇದಕ್ಕಿಂತ 
ಹೆಚ್ಚು ಹಣವನ್ನು ವೃರ್ಥಮಾಡುತ್ತಾರಲ್ಲವೆ (ನಂಟರು. ೧೯). ವ್ಯರ್ಥವಾಗು - ನಿಷ್ಟ 
ಯೋಜಕವಾಗು ; ಉಪಯೋಗವಿಲ್ಲವಾಗು : ವೃರ್ಥವಾಯ್ತಕಟಕಟ ಜನ್ಮ 
ನಿರರ್ಥವಾಯ್ತು (ತೊರರಾ. ೧-೪-೨) ; ಮಕ್ಕಳಿಗೆ . .. ಒಳ್ಳೇ ನಡತೆಯನ್ನಷ್ಟು ಕಲಿಸದೆ 
ಬಿಟ್ಟರೆ ಅದೆಲ್ಲಾ ವೃರ್ಥವಾಗುವುದು (ಮುಂಬಯಿ. ೪-೩೩). ([ಸಂ.) 

ವ್ಯರ್ಥತೆ (ನಾ). ನಿಷ್ಫಲತೆ ; ನಿರರ್ಥಕತೆ : ನಿನ್ನೊಳ್ತಾಂ ವೃರ್ಥತೆಯಂ ಪಡಗುಂ 
ಪರಮಾರ್ಥವಚೇತನತೆಯಿಂದೆ ಕಲ್ಪಕುಜಾತಂ (ಕವರಾ. ೩-೪೪). (ಸಂ. ವೃರ್ಥತಾ। 

ವೃರ್ಥಾಯ (ಅ). ವೃಥಾ ; ವೃರ್ಥವಾಗಿ : ವೃರ್ಥಾಯ ನೊಂದು ಇತ್ಮರ್ಥವ 
ಕಾಣದೆ . . . ನರಕಗರ್ತದೋಳಿಳಿವೆನು ಕೀರ್ತಿ ಮರೆದು (ಮೋಕ್ಷದೀ. ಣಾ೧-೧). 

(ನ ವ್ಯರ್ಥ] 

ವೃರ್ಥಾಲಾಪ, : ವೃರ್ಥಾಳಾಪ (ನಾ). ನಿಷ್ಟ್ರಯೋಜಕವಾದ ಮಾತು ; 
ನಿರರ್ಥಕವಾದ ನುಡಿ : "“ಜಲುಚೆಂದು ವೃರ್ಥಾಲಾಪಂ'' (ಕಶಸಾ. ೬೬-೪೮೯). 
ವ್ಯರ್ಥಾಳಾಪ : ವೃರ್ಧಾಳಾಪದೊಳೇಂ ಧನಮರ್ಥಂ ಪ್ರಾಣಂ ನಿಜಕ್ಕೆ ನಿನ್ನದು 
(ದಶಕು. ೮-೧೨೬). (ಸಂ) 

ವೃರ್ಥಾಳಾಪ "ವೃರ್ಥಾಲಾಪ' ನೋ. 

ವೃಲೀಕ, ವ್ಯಳೀಕ (ನಾ). ೧. ಸೇರಿಕೆಯಾಗದುದು ; ಅಸಹ್ಮವಾದುದು. 
೨. ಅಯೋಗ್ಯವಾದ ಕೆಲಸ ; ತಪ್ಪು ; ಅಪರಾಧ. ೩. ದುಃಖ ; ನೋವು. 
೪. ವಂಚನೆ ; ಮೋಸ ; ಕಪಟ. ೫. ಅನೃತ ; ಸುಳ್ಳು. ವ್ಯಳೀಕ : ೨. ""ವ್ಮಳೀಕಂ, 
ಅಪರಾಧಃ, ಆಗಃ ಮಂತು; ವಿಪ್ರಿಯಃ -- ಈ ೫ ಅಪರಾಧಂ'' (ಹಲಾಯು. 
೧೨೫೩-೬೪). ೪. ""ವಂಚನಂ, ಅತಿಸಂಧಾನಂ, ವ್ಮಳೀಕಂ, ಪ್ರತಾರಣಂ -- ಈ ೪ 
ಆಟ್‌ಗೊಳ್ಳುದು'' (ಹಲಾಯು. ೧೨೩-೬೩). [ಸಂ.) 

ವ್ಯವಕಲನ (ನಾ). ೧. ಬೇರೆಮಾಡುವಿಕೆ ; ಪ್ರತ್ಮೇಕಿಸುವುದು. ೨. [ಗಣಿತ] 
ಒಂದು ಸಂಖ್ಯೆಯನ್ನು ಮತ್ತೊಂದು ಸಂಖ್ಯೆಯಿಂದ ಕಳೆಯುವುದು : 
ವ್ಯವಕಲನಕ್ರಿಯೆಯನ್ನು ತೋರಿಸುವುದಕ್ಕೂ ಸಮತ್ವವನ್ನು ತಿಳಿಸುವುದಕ್ಕೂ ಚಿಹ್ನೆಗಳನ್ನು 
ಕೊಟ್ಟನು (ಗಣಿಚ. ೪೪). "ಸಂಕಲನ' ಪರಾ. (ಸಂ. 

ವ್ಯವಚ್ಛೇದ (ನಾ). ೧. ಕತ್ತರಿಸುವಿಕೆ ; ತುಂಡಾಗಿಸುವಿಕೆ. ೨. ಬೇರ್ಪಡಿಸುವಿಕೆ : 
ದ್ರವ್ಯತ್ವವಿಧಾನಪ್ರಕರಣಮಪ್ಪುದಜ್‌ಂ೦ ಉಕ್ತ ಜೀವಂಗಳ್ಗಂ ಅದ್ರವೃತೃವ್ಯವಚ್ಛೇದಾರ್ಥಂ 
ಉತ್ತರಸೂತ್ರಾವತಾರಂ (ಶತ್ತ್ರಪ್ರ. ೨೩೧). ೩. ಬಾಣಬಿಡುವಿಕೆ : "“ಬಲ್ಲ ತಿರುವಿಂದ 
ಹಿಳಿಕು ಬಳಿಚುವುದು ವ್ಯವಚ್ಛೇದಮಕ್ಕುಂ'' (ಮಂಗರಾ. ೮೮-೩೬). [ಸಂ.] 

ವ್ಯವಧಾನ (ನಾ). ೧. ಬಿಡುವು ; ಸಾವಕಾಶ : ಅವಧಿಯಳಿಯಿತ್ತು ವ್ಯವಧಾನ 
ಉಳಿಯಿತ್ತು ನಿಜವೆ ನಿಜವನೊಡಗೂಡಿತ್ತು ಕೇಳಾ (ಅವಚಂ. ೨೫೯೫-೧೧೬೫); ಸಾಹೇಬರಿಗೆ 
ವೃವಧಾನವಿರಲಿಲ್ಲ (ರಂಗರೋ. ೧೨೩). ೨. ಅಡೆತಡೆ ; ವಿರೋಧ ; ಭಂಗ : 
ಸವಿಶೇಷಾಲಂಕಾರೋದ್ಭವಮಾಗಿಯುಮೊಂದುವರ್ಥದೊಳ್ಸಂಬಂಧವೃವಧಾನಮಾದೊ 
ಡಕ್ಕುಂ ವೃವಹಿತದೋಷಂ (ಕವಎರಾ. ೧-೯೦) ; ಆನಂದಾಶ್ರುಜಲವ್ಯವಧಾನಕ್ಕುಮ್ಮಳಿಸಿ 
ದಂತೆವೋಲ್‌ ಕಣ್ಮಲರಿಂದಾ ನೃಪನಂ ನೋಡದೆ ಕಮಲಾನನೆ ನೆನಪಿನೊಳ್‌ ಪದೆದು 
ನೋಡುತಿರ್ದಳ್‌ (ಕಾದಂಉ. ೪). ೩. ತಾಳ್ಮೆ ; ಸಹನೆ : ನಿಜಸ್ಮಿತಿಯನ್ನು ಪರಿಭಾವಿಸುವ 
ಅಪೇಕ್ಷೆಯಾಗಲಿ, ವ್ಯವಧಾನವಾಗಲಿ ಅವನಿಗೆ ಇರುವುದಿಲ್ಲ (ಭಾರಮಾ.೧೬೬) ; ಅವುಗಳನ್ನು 
ನೀರಿಗೆ ಚೆಲ್ಲುವಷ್ಟು ವ್ಯವಧಾನ ನನಗೆ ಇಲ್ಲದೇ ಹೋಯಿತಲ್ಲಾ (ಸಂಸ್ಕಾರ. ೯೫). 
೪. ನೆವ; ನೆಪ : ""ತಿರೋಧಾನಮೆನೆ ನೆವನಕ್ಕು'' (ಮಂಗರಾ.೧೨೯-೧೩). ೫. ಕೊನೆ ; 
ಸಮಾಪ್ತಿ : ನೀವರಗುಮನೆಯಲಿ ಹೊತ್ತಿಸಿದ ಫಲ ಬಂದುದೇ ವೃವಧಾನವಾದುದಲೆ 
(ಕುವ್ಮಾಗಆ-೧೦. ಓ. ಕಾಣದಂತಾಗುವುದು ; ಅದೃಶ್ಯವಾಗುವುದು. (ಸಂ.) 


ಇಂತು 


ವ್ಯವಸಾಯ ೮೦೪೭ 


ವ್ಯವಸಾಯ (ನಾ). ೧. ಪರಿಶ್ರಮ ; ಪ್ರಯತ್ನ : ""ಉತ್ಸಾಹಃ, ವ್ಯವಸಾಯ, 
— ೨ ಮಹಾಕಾರ್ಯ ವಿಷಯವಾಗಿ ಮಾಡಲ್ಪಡುವ ಪ್ರಯತ್ನಕ್ಕೆ ಹೆಸರು'' 
(ಸಿದ್ಧಾಂತಿ. ೬೭). ೨. ಕಾರ್ಯನಿರ್ವಾಹ ; ಕಾರ್ಯಾಚರಣೆ : ಚಿತ್ತಸಂಭವನಂ 
ಸಂಹರಿಸಲ್‌ ಕಷಾಯಭಟರಂ ಬೆನ್ನಟ್ಟಿಲೊಪ್ಪೀ ಮಹಾವ್ಮವಸಾಯಂ ತಮಗಾಗ | 
(ಅಜಪು. ೧-೫); ಅರಸನೀತನ ಭಕ್ತಿಗಂ ವ್ಯವಸಾಯಕ್ಕಂ ಮೆಚ್ಚಿ ತನ್ನ ತಂದೆರ್ಮೆಗಳೊ 
ಳೊಂದುಮಂ ಕೊಳ್ಳದೆ ನೀನೇ ಕೊಳ್ಳೆಂದು ಕೊಟ್ಟೊಡೆ (ಸುಕುಮಾ. ೭-೩೫ ವ) ; ನನ್ನ 
ವೈವಸಾಯ ಪೂರ್ಣವಾಯಿತು (ಹೊಸಕ್ತಿ. ೧೪). ೩. ಕಸುಬು ; ಉದ್ಕೋಗ : 
ವ್ಯವಸಾಯಕ್ಕೆ ಒಪ್ಪುವ ವೇಷ, ತಾನು ಕೈಕೊಂಡ ಕೆಲಸದ ಎಲ್ಲ ಮಾಹಿತಿ, ಇವೆರಡೆ 
ಪ್ರಚಾರಕನ ಕೈಪಾಡಿನಲ್ಲಿದ್ದರೆ ತೀರದು (ತಕ್ಕಡ. ೧೦೦). ೪. ಸಾಗುವಳಿ ; ಬೇಸಾಯ ; 
ಒಕ್ಕಲುತನ :ನಮ್ಮ ತಂದೆಯವರು ನೇಗಿಲು ಮೇಲೆ ಎಂದೂ ಕೈಯಿಟ್ಟವರಲ್ಲವಾದರೂ 
ವೃವಸಾಯದಲ್ಲಿ ನಿಪುಣರು (ಚಿಂಗಾಳ್ವ. ೧). [ಸಂ.) 

ವ್ಯವಸಾಯಗಾರ (ನಾ). ಬೇಸಾಯಗಾರ ; ಒಕ್ಕಲುತನ ಮಾಡುವವನು ; 
ರೈತ : ವೃವಸಾಯಗಾರನೇ ದೇಶದ ಭಾಗ್ಯ (ಚಿಂಗಾಳ್ಳ. ೧) ; ವ್ಯವಸಾಯಗಾರರ ಮತ್ತು 
ನಡುವರ್ಗಗಳವರ ಉತ್ಪನ್ನಕ್ಕೆ ಲಾಭಕರವಾದ ಪೇಟೆ ದೊರೆಯುವಂತೆ ಸೌಕರ್ಯ 
ಕಲ್ಪಿಸಲಿದೆ (ಹಣಪ್ರ. ೩೯೪). {ವ್ಯವಸಾಯ *3- - ಗಾರ(< - ಕಾಣ) 

ವ್ಯವಸಾಯಿ (ನಾ). ೧. ಉತ್ಸಾಹದಿಂದ ಕೆಲಸಮಾಡುವವನು ; ಕಷ್ಟಪಟ್ಟು 
ದುಡಿಯುವವನು : ಭುವನೈಕಮಲ್ಲದೇವನ ಭವನದೊಳಂ ತಾನೆ ಮಾನಸಂ ತಾನೆ 
ಮಹಾವೃವಸಾಯಿ (ಸುಕುಮು. ೨೬೦ ಪರಿಶಿಷ್ಟ). ೨. ಕಸುಬುದಾರ : ಮೂಲದಲ್ಲಿ 
ರೈತನೂ ಕೈಕಸಬಿನ ಚಿಕ್ಕ ವೃವಸಾಯಿಯೂ ತನ್ನ ದುಡಿಮೆಯಿಂದ ದುಡ್ಡು 
ಗಳಿಸಿ... ತನ್ನ ಧನೋತ್ಪಾದನೆಯ ಸಾಧನಗಳ ಮೇಲೆ ತನ್ನದೇ ಒಡೆತನವುಳ್ಳವ 
ನಾಗಿರುತ್ತಾನೆ (ಮಾವಾದ. ೧೨೯). [ಸಂ. ವೃವಸಾಯಿನ್‌] 

ವ್ಯವಸ್ಥಾಪಕ (ಗು). ೧. ಏರ್ಪಾಡುಮಾಡುವ ; ನಿರ್ವಹಿಸುವ : ಜೀವ 
ಪರಮಾಣುಗಳ ವಿಕಸನಗುಣದಿಂದ ವೃವಸ್ಥಾಪಕಶಕ್ತಿ(೦೯೩ಗising 1೦೦೮) ಯೊಂದುಂಟಾ 
ಗುತ್ತದೆ (ನತಉ. ೨೩೩). (ನಾ). ೨. ಏರ್ಪಾಡು ಮಾಡುವವನು ; ಮೇಲ್ವಿಚಾರಕ : 
ದೇಶದ ಹಣದ ವ್ಯವಸ್ಥಾಪಕರು ಧೈರ್ಯದಿಂದ, ನಿಪ್ಪಕ್ಸಪಾತದಿಂದ, ಸಮದರ್ಶಿತೆಯಿಂದ, 
ದೇಶದ ಪ್ರಯೋಜನದೃಷ್ಟಿಯಿಂದ ವ್ಯಾಪಾರದ ಬೆನ್ನ ಹಿಂದೆ ನಿಲ್ಲಬೇಕು (ಹಣಪ್ರ. ೫೬). 

[ಸಂ.] 

ವ್ಯವಸ್ಥಿತ (ಗು). ಸಜ್ಜುಗೊಳಿಸಿದ ; ಕ್ರಮಪಡಿಸಿದ : ದಿಕ್‌ಚತುಷ್ಟಯವ್ಮವಸ್ಥಿತದೇವ 
ಮಾನವತಿರ್ಯಗ್ವಿನೇಯಜನಸುಖಾರೋಹಣಹೇತು (ಆದಿಪು. ೧೦-೨೨ ವ) ; ಮಕ್ಕಳ 
ಬೆಳವಣಿಗೆಯ ವ್ಯವಸ್ಥಿತಜ್ಞಾನವೇ ಮನೋವಿಜ್ಞಾನ (ಶಿಕ್ಷಡ. ೪೦೮). [ಸಂ.) 

ವ್ಯವಸ್ಥೆ (ನಾ). ೧. ಏರ್ಪಾಡು ; ಸಜ್ಜು : ಶ್ರೀಧರಭಟ್ಟರ್‌ . . . ತವಗಂ 
ಮಹಾಜನಕ್ಕಂ ಪ್ರಜೆಗಂ ಮಾಡಿದ ವ್ಯವಸ್ಥೆಯುಂ (ಎಇ. ೫೫. ೩೭-೧೫ ; 1012) ; ದೇವರಿಗೆ 
ನಮ್ಮ ಹಳ್ಳಿಗರು ಸಕಲ ವ್ಯವಸ್ಥೆಗಳನ್ನೂ ಪೂರೈಸಿದ್ದಾರೆ (ದೋರೆದೇ. ೭). ೨. ಕಟ್ಟಿಳೆ ; 
ನಿಯಮ ; ಕ್ರಮ : ಗಾವುಣ್ಣ ನಾ(ಗಿ]ಯಮ್ಮಗಮಜುವದಿಂಬರ್ಗ್ಗಂ ಕೊಟ್ಟ ವ್ಯವಸ್ಥ 
ಯಾವುದೆನ್ನೊಡೆ (ಸೌಇಇ. x. ೪೩-೧೭ ; 970) ; ಅದರ್ಕೆ ಲಿಂಗವಚನ ವ್ಯವಸ್ಥೆಯಿಲ್ಲ 
(ಶಮದ. ೪೭ ವೃತ್ತಿ). ೩. ಇರವು ; ಸ್ಥಿತಿ : ""ತನ್ನಿರವಿನಲಿ ವ್ಯವಸ್ಥೆಯಲಿ ಸ್ಥಿತಿಯೆನಿಕು'' 
(ಮಂಗರಾ. ೧೪೩-೨೨). ೪. ರಚನೆ ; ವಿನ್ಮಾಸ : ಕಾವ್ಯದ ವ್ಯವಸ್ಥೆ ಹೇಗೆಂದು 
ಕೇಳಬಹುದು (ಧ್ವನ್ಮಾಲೋ. ೨೫೨). ಸಂ. ವ್ಯವಸ್ಥಾ) 

ವೃವಹರಣ (ನಾ). ರೂಢಿ ; ಬಳಕೆ : ವ್ಯವಹರಣತದಾಚರಣಪ್ರವಣನೊಳಕ್ಕುಂ 
ಸಮಂತು ಗ ಪ್ರತ್ಮಯಂ (ಶಮದ. ೨೦೪). (ಸಂ.] 

ವ್ಯವಹರಣೆ (ನಾ). ೧. ನಡತೆ ; ಆಚರಣೆ ; ವರ್ತನೆ : ಸುಳಿವ ಸುತ್ತುವ 
ವೃವಹರಣೆಯುಳ್ಳನ್ನಕ್ಕರ ಅಲ್‌ಯೆನಜ್‌ೌಯೆ ನೆಟ್‌ ಶಿವಪಥವ (ಅವಚಂ. ೬೭-೨೯೪). 
೨. ವಹಿವಾಟು : ಇವರದಾವನ ಪಕ್ಷಪಾತವ್ಮವಹರಣೆಯವರಲ್ಲ ಕೇಳು 
(ಕುವ್ಮಾಉ. ೯-೧೪) ; ಯುಕ್ತವಾದ ವ್ಯವಹರಣೆಯ ಮೂಲಕ . . . ಆಶ್ವಾಸನ 
ಕೊಡಲಾಗಿದೆ (ಭಾಧಾನ. ೧೯). [ಸಂ. ವೃವಹರಣ। 

ವ್ಯವಹರಿಸು (ಕ್ರಿ). ೧. ಉದ್ಕೋಗಿಸು ; ತೊಡಗು : ""ಪಣತೀತಿ ವೃವಹರಿಸಿದಪು 


5 


15 


40 


ವ್ಯವಹಾರಚತುಷ್ಟಯ 


ದೆಂಬುದು'' (ಕಾಶಕೃ. ೩೪). ೨. ವ್ಯವಹಾರ ಮಾಡು ; ವಹಿವಾಟು ನಡೆಸು : 
ವ್ಯಾಪಾರಿಸುವುದಕ್ಕೆ ಯೋಗ್ಕವಲ್ಲದಂತಪ್ಪ ಠಾವಿನೊಳ್‌ ಆವನೊರ್ವಂ ವ್ಯವಹರಿಸ 
ಲಿಚ್ಹೈಸಿಹಂ . . . ಕೇಡನೈದುವಂ (ಪಂಚತಂ. ೨೯-೧೧) ; ಮಕ್ಕಳು ಆಗುವ 
ವ್ಯವಹರಿಸುವ ಎಲ್ಲ ಸನ್ನಿವೇಶಗಳೂ ಅವರ ಜೀವನದಲ್ಲಿ ಪರಿಣಾಮ ಹುಟ್ಟಿಸುತ್ತಲೇ 
ಇವ (ಶಿಕ್ಷದ. ೫೩). ೩. ಉಂಟಾಗು ; ಪ್ರಾಪ್ತವಾಗು : ಸಂಧ್ಯಕ್ಷರಮನ 
ಯಘಾರ್ಥದಿಂ ವೃವಹರಿಸುಗುಮೇಕಾರಮಾದಿಯಾಗಿರೆ (ಕಾವ್ಕಾಮ ೧೨) ; ಅವಿಕೃತಿಗಳೆವರ್ಣ 
ಮೊವರ್ಣವಂತ್ಮವೆನಿಸಿದ ನಿಪಾತಮವಧಾರಣೆ ತಳ್ತವಿಶಂಕೆಗಳೆಂಬಿವತೊಳ್‌ ವ್ಯವಹರಿಸದು 
ಸಂಧಿಯಾ ಪ್ಲತಕ್ಕಮಭಾವಂ (ಶವದ ೫೬) ;ವೃವಹರಿಸಿತೀಕುಹಕಮತಿನಿಮ್ಮ ಮಪಾಲನಮತದಿ 
(ತೊರರಾ. ೨-೧-೩೩). ೪. ರೂಢಿಗೆ ಅಥವಾ ವಾಡಿಕೆಗೆ ತರು ; ಬಳಸು : ನಮ್ಮ 
ಕಾಲವನ್ನು ವಿಜ್ಞಾನದ ಯುಗವೆಂದು ವ್ಯವಹರಿಸುವುದು ಎಲ್ಲರಿಗೂ ತಿಳಿದಿರುವ 
ಸಂಗತಿ (ಸಾಹಿಶ. ೬೦). [ವೃವಹರಣ + - ಇಸ್ಸ್ಬು] 


ವ್ಯವಹಾರ (ನಾ). ೧. ಕೆಲಸ ; ಉದ್ಯೋಗ : ವ್ಯವಹಾರಕ್ಕೂ ಆಹಾರಕ್ಕೂ ದಾಕ್ಷಿಣ್ಮ 


ಮಾಡಬಾರದು (ಗಾಡು. ೨. ಕಾರ್ಯಭಾರ ; ವಹಿವಾಟು : ಭಾರತದ ವಾಣಿಜ್ಮ 
ವ್ಯವಹಾರಗಳನ್ನು ಹೆಚ್ಚಿಸುವುದು ಹೇಗೆ (ಶಿಕ್ಷಡ ೫೩೯) ; ಲಿಪಿರಹಿತಭಾಷೆಯನ್ನು 
ಆಡುವವರ ವ್ಯವಹಾರವೆಲ್ಲಾ ಹೆಚ್ಚಾಗಿ ಸಂಭಾಷಣೆಯಲ್ಲೇ ನಡೆಯುತ್ತವೆ 
(ದ್ರಾವಿಎ. ೪೫). ೩. ನಡತೆ ; ಆಚರಣೆ ; ವರ್ತನೆ : ವ್ಯಂಗ್ಯವಾದ ನಾಯಿಕಾ 
ನಾಯಕರ ವ್ಯವಹಾರವು (86781100) ಪ್ರಸ್ತುತಕ್ಕೆ (ಎ ವ್ಮಾಚ್ಛಾರ್ಥಕ್ಕೆ) ಪೋಷಕ 
(ಧೃನ್ಮಾಲೋ. ೨೯ ಅಡಟ). ೪. ದಿನನಿತ್ಯ ಮಾಡುವ ಕೆಲಸ ; ದೈನಂದಿನಕಾರ್ಯ : 
ವ್ಯವಹಾರ ಮಂಗಳಾಚಾರವೆಲ್ಲವಂ ತೀರ್ಚಿ ಮುಖ್ಯಮಾಂಗಲ್ಕ್ಮಮನಾ ಯುವತಿ 
ಜಿನಪೂಜೆಯಂ ಮಾಡಿ ವಿಚಿತ್ರಮೆನಿಪ್ಪ ಚಿತ್ರಶಾಲೆಗೆ ಬಂದಳ್‌ (ಪಂರಾಮಾ. ೩-೮೩). 
೫. ಸಂಬಂಧ ; ಬಳಕೆ : ಯುವತಿಯರ ವ್ಯವಹಾರವೆಂಬ ವಿಕಳತೆ ಹತ್ತಿ ಯೋಗದ 
ಸಮತೆ ಸಡಿಲಿತ್ತು ನೋಡಾ (ಸದ್ದೇವ. ೧೫೦). ೬. ರೂಢಿ ; ವಾಡಿಕೆ. ೩. ವ್ಯಾಜ್ಯ ; 
ದಾವೆ : ಯಾವುದಾದರೂ ಉಚ್ಚನ್ಮಾಯಾಲಯವು ವ್ಯವಹಾರದ ಬಾಬಿನ 
ವ್ಯವಹರಣೆಯಲ್ಲಾಗಲಿ . . . ಕೊಟ್ಟಿ ನಿರ್ಣಯದ ಮೇಲೆ . . . ಉಚ್ಚತಮ 
ನ್ಯಾಯಾಲಯಕ್ಕೆ ಅಪೀಲು ಮಾಡಲು ಅವಕಾಶವಿರತಕ್ಕದು (ಭಾಧಾನ. ೭೧). 

ವೃವಹಾರಹೂಡು ಎ. ೧. ವ್ಯಾಪಾರ ಆರಂಭಿಸು ; ಉದ್ಯೋಗವನ್ನು 
ಪ್ರಾರಂಭಿಸು : ನಾನು ಫಿಲಿಡೆಲ್ಫಿಯಾದಲ್ಲಿ ವ್ಯವಹಾರಮಾಡುವುದನ್ನು ಬಲವಾಗಿ 
ಶಿಫಾರಸು ಮಾಡಿ ಅದರಿಂದ ನನ್ನ ಅಭಿವೃದ್ಧಿಯಾಗುವುದೆಂದು ಬರೆದಿದ್ದೆನು 
(ಬೆಂಜನ್‌. ೪೮). ೨. ಮೊಕದ್ದಮೆ ಹೂಡು ; ದಾವೆ ಮಾಡು : ಒಬ್ಬನ ಮೇಲೆ 
ನ್ಯಾಯಾಸ್ಥಾನದಲ್ಲಿ ವೃವಹಾರಹೂಡು, ಕ್ರಮ ನಡಸು, ದಾವಾ ಹಾಕು, ವ್ಮಾಜ್ಮ 
ಹೂಡು (Proceed AgainsL ಇಂಕು). . (ಸಂ.) 


ವ್ಯವಹಾರಕಾಲ (ನಾ). ೧. ಕೆಲಸದ ವೇಳೆ ; ವಹಿವಾಟಿನ ಸಮಯ. ೨. [ಜೈನ] 


ಸಮಯ, ಅವಲಿ, ಲವ, ಘಟಿಕೆ ಮೊದಲಾದ ಸಮಯರೂಪ ಕಾಲ : 
ವ್ಯವಹಾರಕಾಲಮೆಂಬುದು ಮುಖ್ಯಕಾಲನಿರ್ವರ್ತಿತ ಕ್ರಿಯಾರೂಪಂ («ಅದಿಪು 
೬-೪೮ ವ); ಕಾಲಮಿತ್ತೆಜನಕ್ಕು ಪರಮಾರ್ಥಕಾಲಮೆಂದುಂ ವ್ಯವಹಾರಕಾಲಮೆಂದು 
(ಶ್ರಾವಕಾ. ೪-೧೦). [೫೦.] 


ವ್ಯವಹಾರಕುಶಲ (ನಾ). ಲೌಕಿಕವಹಿವಾಟಿನಲ್ಲಿ ಜಾಣನಾಗಿರುವವನು ; 


ದೈನಂದಿನಕಾರ್ಯಗಳಲ್ಲಿ ಕೌಶಲ್ಮವುಳ್ಳವನು : ವೃವಹಾರಕುಶಲವೈದಿಕರಾದ 
ಸುಬ್ಬಣ್ಹಾಚಾರ್ಯರಲ್ಲಿ ಕ್ರಮೇಣ ಒಂದು ದುಷ್ಟತನವು ತಲೆಯೆತ್ತುತ್ತದೆ 
(ಸಮಜೀ. ೨೯ ಪೀಠಿಕೆ). (ಸಂ.] 


ವ್ಯವಹಾರಚತುರ (ನಾ). ಎ ವ್ಯವಹಾರಕುಶಲ : ವ್ಯವಹಾರಚತುರನಾದ . , . 


ಅವನನ್ನು ಕರೆದು ಬರಮಾಡಿಕೊಂಡಿದ್ದನು (ಇಪ್ಪಕ. ೧೬೩). ([ಸಂ.) 


ವ್ಯವಹಾರಚತುಷ್ಟಯ (ನಾ). ಒತ್ತೆ, ವಿಕ್ರಯ, ದಾನ ಮತ್ತು ವಿನಿಮಯಗಳೆಂಬ 


ನಾಲ್ಕು ಬಗೆಯ ವಹಿವಾಟುಗಳು : ಇಲ್ಲಿಂದಾ ಮುಂದೆ ನೀಉ ಮಾಡುವ ದಾನ 


. ಅಧಿಕ್ರಯ ಪರಿವರ್ತನೆಗಳೆಂಬ ವೃವಹಾರಚತುಷ್ಟಯಕ್ಕು ಯೋಗ್ಯವಾಗಿ 


(ಎಕ. X೪1 ಚಿಕ್ಕನಾ. ೫೩-೨೬ ; 1623). [ಸಂ.] 


ವ್ಯವಹಾರಚಾತುರ್ಯ ೮೦೪೮ ವೃಸ್ತ 


ವ್ಯವಹಾರಚಾತುರ್ಯ (ನಾ). ಲೌಕಿಕವಹಿವಾಟಿನಲ್ಲಿ ಇರುವ ಚತುರತೆ : | ವ್ಯವಹೃತಿ (ನಾ). ಬಳಕೆ ; ವ್ಯವಹಾರ : ಕೃತಕೃಷಿಕರ್ಮವ್ಮವಹೃತಿಯಿಂ ಕೃತಯುಗಮೆಂಬ 
ವ್ಯವಹಾರಚಾತುರ್ಯವಿಲ್ಲದಿದ್ದರೆ ಇಂದು ಬಾಳುವುದೇ ಅಸಾಧ್ಯ (ನಿಶೆಉ. ೧೧೯) ; ವಿಕಲ್ಪಮನಾದಿಕಾಲದೊಳ್‌ ಪುಟ್ಟಿಸಿದ೦ (ಪಂರಾಮಾ. ೧-೯೩) ; ಕರಣೇಂದ್ರಿಯ 
ಅದರಲ್ಲಿ ಭೀಮೂನ ಕಾರ್ಯಕುಶಲತೆಯೂ ಮೇನಕಿಯ ವ್ಯವಹಾರಚಾತುರ್ಯವೂ ವ್ಯವಹೃತಿಗಳೆಲ್ಲವುಂ ಲಿಂಗಕರಣೇಂದ್ರಿಯವ್ಯವಹೃತಿಗಳಾಗಿ (ಪದ್ಮರಾ. ೧-೧೨). [ಸಂ.] 
ಮುಖ್ಯವಿರುವುದು ಎಲ್ಲರಿಗೂ ಗೊತ್ತಿದ್ದಂತೆ ತೋರಿತು (ಸಮಜ. ೭೬೩). ([ಸಂ.) ವ್ಯವಾಯ (ನಾ). ೧. ಭಿನ್ನವಾಗುವಿಕೆ; ಬೇರ್ಪಡುವಿಕೆ. ೨. ಕಾಣೆಯಾಗುವಿಕೆ ; 
ವ್ಯವಹಾರಜ್ಞಾನ (ನಾ). ಲೌಕಿಕವಹಿವಾಟುಗಳಲ್ಲಿ ಇರುವ ತಿಳಿವಳಿಕೆ, -- 5 ಮರೆಯಾಗುವಿಕೆ ; ಅದೃಶ್ಯ. ೩. ಹೀನಸ್ವಭಾವ ; ಚಂಚಲಗುಣ. 
ಅರಿವು : ಅದರ ಉದ್ದೇಶವೂ ಕೂಡ . . . ವೃವಹಾರಜ್ಞಾನವನ್ನು ಜನರಿಗೆ | | ೪. ಅಡತಡೆ ; ವಿಘ್ನ ; ತೊಂದರೆ. ೫. ಸುರತಸುಖ ; ಸಂಭೋಗ : 
ಒದಗಿಸುವುದೇ ಆಗಿದೆ (ಚೈನಪ. 6೩೭). [ಸಂ.] ""ಸುರತದಲ್ಲಿಯುಂ ವ್ಯವಾಯಮೆಂಬುದು'' (ಹಲಾಯು. ೧೩೬-೨೯). ೬. ದುಃಖ ; 
ವ್ಯವಹಾರನಯ (ನಾ). [ಜೈನ] ""ಗುಣಧರ್ಮಕೃತ,ವೃಕ್ತಿತ್ವಕೃತಭೇದಗಳ ವೃಥೆ ; ಉದ್ವೇಗ : "ಉದ್ವೇಗ ಚಂಚಲಮೇಕಾಂತಮಿವು ವ್ಯವಾಯಮೆನಿಕುಂ'' 
ಮೇಲೆ ದೃಷ್ಟಿಯನ್ನು ಬೀರಿ ವಿಶ್ವದ ನಿರೀಕ್ಷಣ ಮಾಡುವುದು; ಸಂಗ್ರಹ |. ನಾಡಾ). (ಸಂ.] 
ನಯಕ್ಕೆ ವಿರುದ್ಧವಾದುದು; ವಸ್ತುವಿನ ಸಾಮಾನ್ಮ ಭಾವವನ್ನನುಲಕ್ಸಿಸಿ |10| ವೃಷ್ಟಿ (ನಾ). ೧. ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದುದು. ೨. ಒಬ್ಬ ವ್ಯಕ್ತಿ : 
ವೈಶಿಷ್ಟ್ಯವನ್ನು ಅನುಲಕ್ಷಿಸುವುದು'' (ಚೈನಕೋ. ೨೪೦) : ವೃವಹಾರನಯಾಶ್ರಿತ | | ಪೂಜಿಪೆವಲ್ತೆ ವೃಷ್ಟಿರೂಪದಿನಿಳಿದ ಸೃಷ್ಟಿಯ ಸಮಷ್ಟಿಯಂ (ಶ್ರೀರಾಮಾ. ೧೧-೨೯೬). 
ಶುದ್ಧವನಿಶ್ಚಯವಿಶಿಷ್ಟ ರತ್ನತ್ರಯಮೆಂಬಿವು ಮುಕ್ತಿಗೆ ಕಾರಣಮಪ್ಪುವು ವಿಮಳ ೩. ಸಮಷ್ಟಿಯಿಂದ ಬೇರೆಯಾಗಿರುವುದು ; ಬಿಡಿಬಿಡಿಯಾಗಿರುವುದು : 
ಧ್ಯಾನಮಂತರಕ್ಕೆ ನಿಮಿತ್ತಂ (ಪಾರ್ಶ್ವಪು. ೧೬-೧೨೨). [ಸಂ] ಏಕವೃಕ್ಷವಾದರೆ ಯಾವ ವೃಕ್ಷವೆಂತ ಹೇಳಲ್ಪಡುತ್ತದೆಯೋ ಹಾಗೆ ಏಕಸೂಕ್ಷ್ಮ ಶರೀರವೂ 
ವ್ಯವಹಾರಪಲ್ಯ (ನಾ). [ಜೈನ] ಒಂದು ಕಾಲದ ಅವಧಿ : ಉತ್ತರಪಲ್ಮವ್ಯವಹಾರ ವೃಷ್ಟಿಯೆಂತಲೂ ಹೇಳಲ್ಪಡುವುದು (ಈಶ್ವಸ್ಥ. ೧೫-೨) ; ವೃಷ್ಟಿಯಲ್ಲಿ ಸಮಷ್ಟಿ : 
ಬೀಜತ್ವದಿಂ ಆದ್ಕಂ ವ್ಯವಹಾರಪಲ್ಯಮೆಂಬುದು (ತತ್ತೃಪ್ರ. ೧೭೫) ; ಮಜೌಗುಟ್‌ಯ |15 ಸಮಷ್ಟಿಯಲ್ಲಿ ವೃಷ್ಟಿ ಕಂಡುಬಂದಂತೆ ಅಕ್ಕನ ಜೀವನದಲ್ಲಿ ಹತ್ತಾರು ಮುಖಗಳನ್ನು 
ರೋಮಂಗಳಂ ಕೊಂಡು. .. ವರ್ಷಕ್ಕೊಂದಂ ಪೊಅಗಿಕ್ಕಲು ವಂದಿಂಗಂ ತಿರ್ಗುಮಯದು ಕಾಣಬಹುದು (ಕರ್ನಾಕ ೭೫). "ಸಮಷ್ಟಿ' ಪರಾ. (ಸಂ. 
ವೃವಹಾರಪಲ್ಯಮಕ್ಕುಂ «ಶ್ರಾವಕಾ. ೫-೧೫). [ಸಂ.) ವ್ಯಸನ (ನಾ). ೧. ದುಃಖ ; ವ್ಯಥೆ : ಕೆಟ್ಟ ಸುದ್ದಿ ಕೇಳಿ ಬಹಳ ವೃಸನವಾಯಿತು (ರೂಢಿ). 
ವ್ಯವಹಾರಶೂನ್ಯ (ನಾ). ಲೌಕಿಕಜ್ಜಾನವಿಲ್ಲದವನು ; ಪ್ರಾಪಂಚಿಕ ರೀತಿ ೨. ಗೀಳು ; ಅತ್ಕಾಸಕ್ತಿ : ಅತಿರಭಸರಣವ್ಯಸನಮನಾತ್ಮೀಯಶಾಸನಾಯತ್ತಂ 
ನೀತಿಯನ್ನು ಅರಿಯದವನು : ನನ್ನ ಪರಮ್ಮೆಕಾಂತವೇ ನನ್ನನ್ನು ಸುಖಸ್ಟಪ್ನದಲ್ಲಿ ಮಾಡಿದಂ (ಪಂಪಭಾ. ೧೦-೪೧ ವ) ; ಪೋ ಮಾಣಿನ್ನನ್ಮಕವಿಸ್ತುತಿವ್ಯಸನಮಂ 
ಸೆರೆಹಿಡಿದು ವೃವಹಾರಶೂನ್ಮನನ್ನಾಗಿ ಮಾಡಿದೆ (ಜಯಂತ. ೧೦೦). [ಸಂ.) 20|  (ಕಾದಂಪೂ. ೩) ; ದೇವರ್ದಿಗ್ವಿಜಯವ್ಮಸನಾವಷ್ಟಂಭದೊಳೆ ನಡೆಯದಾಟವಿಕರೊಳಾದೀ 
ವ್ಯವಹಾರಿ (ಗು). ೧. ರೂಢಿಯ ; ವಾಡಿಕೆಯ ; ಸಾಂಪ್ರದಾಯಿಕ. ವಿಗ್ರಹಕ್ಕೆ ನಡೆವುದಿದಾವುದು ಜಸಂ (ಪಂರಾಮಾ. ೪-೪೭). ೩. ದುರಭ್ಯಾಸ ; ಕೆಟ್ಟಚಟ: 
೨. ಕಾಯದೆಯ ಕಾರ್ಯಾಚರಣೆಗೆ ಸಂಬಂಧಿಸಿದ ; ಕಾನೂನುಬದ್ಧವಾದ. ವೃಸನತೃಷ್ಣೆಯು ಕೀಳುಚಿತ್ತದ ಮಿಸುನಿಯೊಳು ಬೆರೆಸಿತು (ಕುವ್ಮಾಸ. ೧೩-೧೪) ; 
(ನಾ). ೩. ವ್ಯಾಪಾರ ಮಾಡುವವನು ; ವ್ಯಾಪಾರಿ : ಜಂಬೂದ್ವೀಪದ | |. ಚೀನದೇಶದ ಜನರಿಗಂತೂ ಅಫು ತಿನ್ನುವ ವೃಸನವೂ ಸೇದುವ ವೃಸನವೂ ಪರಮಾವಧಿ 
ವ್ಯವಹಾರಿ ಖಂಡಭಂಡವ ತುಂಬಿಕುಂಭಿನಿಯುದರದ ಮೇಲೆ ಪಸರವನಿ್ಕಿದ (ಅಪ. ೧೪. | |. ಯುಂಟು (ಮುಂಬಯಿ. ೪-೪೦). ೪. ಚಿಂತನೆ ; ಧ್ಯಾನ: ಧಾತ್ರಂ ಪದಂಗೆಯ್ಯ್ವ 
೪. ದಾವಾಹೂಡಿದವನು ; ವ್ಯಾಜ್ಮಮಾಡುವವನು. (ಸಂ. ವೃವಹಾರಿನ್‌] |25 ಸಂತೋಸದಿಂ ಧರ್ಮದೊಳೊಂದಿ ನಿರ್ಮಿಸಿದನೀ ವಿಶ್ವಂಭರಾರಕ್ಷಣವ್ಮಸನವ್ಕಾಪ್ತ 
ವ್ಯವಹಾರಿಕ (ಗು). ೧. ವ್ಯಾಪಾರಕ್ಕೆ ಸಂಬಂಧಿಸಿದ ; ಉದ್ಯೋಗಕ್ಕೆ ಯಶೋವಿಳಾಸವಿಳಸದ್ಭೂನಾಕನಂ ನಾಕನಂ (ಎಕ. ೪. ಹಾಸನ. ೭೬-೪೭ ; 1165). 
ಸಂಬಂಧಿಸಿದ. ೨. ರೂಢಿಯ ; ವಾಡಿಕೆಯ. ೩. [ವೇದಾಂತ] ಲೌಕಿಕ; ವ್ಯಸನಪಡು ಎ ದುಃಖಿಸು ; ಶೋಕಿಸು : ಸ್ವಾಮಿ, ತಾವು ಇಷ್ಟು ವೃಸನಪಡತಕ್ಕ 
ಪ್ರಾಪಂಚಿಕ : ಶ್ರೀ ಶಂಕರರು . . . ಉಪಾಸನೆಯು ವ್ಯವಹಾರಿಕಸ್ಥಿತಿಯಲ್ಲಿ | | ಅಗತ್ಯವಿಲ್ಲ (ನೀತಿಚಂ. ೪11, ೨೩). (ಸಂ.) 


ಮಾಡಬೇಕಾಗಿದೆಯಲ್ಲದೆ ಪಾರಮಾರ್ಥಿಕಸ್ವಿತಿಯಲ್ಲಿ ಅಲ್ಲವೆಂದು ಹೇಳಿರುತ್ತಾರೆ ವ್ಯಸನಿ (ನಾ). ೧. ದುರ್ದೈವಿ ; ದುಃಖ. ೨. ಕೆಟ್ಟಚಟವುಳ್ಳವನು; 
(ಜೀವಾತ್ಮ. ೩೦೧). (ನಾ). ೪. ವ ವ್ಯವಹಾರಿ ೩. ೫ ಎ ವ್ಯವಹಾರಿ ೪. (ಸಂ.) |3| ದುರಭ್ಯಾಸಿ : ಜ್ಞಾತಿ ಬಹಿಷ್ಕೃತಂ ವ್ಯಸನಿ. . . ವಿಕಳತಂತ್ರನನಿಶ್ಚಿತಮಂತ್ರನಾಗಳುಂ 


ವ್ಯವಹಿತ (ಗು). ೧. ಪ್ರತ್ಶೇಕವಾಗಿಟ್ಟ ; ಬೇರೆ ಇರಿಸಿದ. ೨. ಮುಚ್ಚಿಟ್ಟ; (ಪಂಚತಂ. ೨೨೧-೭) ; ನಾನು ಕಾಮುಕನಾದರೂ ವ್ಯ್ಮಸನಿಯಲ್ಲ (6ಕ್ರಥೃ. ೧೭೦). 
ಮರೆಮಾಡಿದ : ಆಕಾಶಸೃಟಿಕಾಂತರಿತ ದಹನಾರ್ಚಿಯಂತಾನುಮಚ್ಛಸಲಿಲವ್ಯವಹಿತ ೩. ಅತ್ಕಾಸಕ್ತಿಯುಳ್ಳವನು ; ತಲ್ಲೀನ : ಪೊಸ ಪಂದಿವೇಂಟೆಯ ವ್ಯಸನಿ 
ಪದ್ಧರಾಗಮಣಿಯಂತೆ . . . ಜಿನಾರ್ಭಕಂ ಬಳೆಯೆ (ಶಾಂತಿಪು. ೯-೨೧೪ ಮ | ಕೊಲ್ಲುತಲಿರೆ (ನನ್ನಕಾ. ೧೦-೨೧). [ಸಂ. ವ್ಯಸನಿನ್‌) 


ನಭೋವಿಭಾಗಮಾಚ್ಛಾದಿತದಿಜ್ಮುಖಂ ವ್ಯವಹಿತಾಖಿಲದೃಷ್ಟಿಪಥಂ (ಪಂಚತಂ. ೧೭೫-೬). 
೩. ನಿರಂತರವಾಗಿರದ ; ಒಂದನ್ನು ಬಿಟ್ಟು ಒಂದು ಇರುವ; 


ವ್ಯಸ್ತ (ಗು). ೧. ಕೆದರಿದ ; ಚೆಲ್ಲಾಪಿಲ್ಲಿಯಾದ ; ಹರಡಿದ : ವೃಸ್ತರಜಸ್ತತಿ 
35] ಯಾಯ್ತಿಳಾವಳೆಯಂ (ಚಂದ್ರಪು ೩-೯೪. ೨. ಬೇರ್ಪಡಿಸಿದ ; ಪ್ರತ್ಯೇಕಿಸಿದ. 


ಅನುಕ್ರಮವಿಲ್ಲದ. ೪. ವಿರೋಧವಾದ ; ಅಡ್ಡಿಯಾದ. ೫. ಕೈಬಿಟ್ಟ; ೩. ಬೇರೆಬೇರೆಯಾದ ; ಭಿನ್ನವಾದ : ವೃಸ್ತವಯಸ್ಕರಾದ ಈ ಇಬ್ಬರು 
ಲೋಪವಾದ. ೬. ಮಾರಿದ ; ದಾಟಿದ. ೭೩. ನಾಚಿಕೆಗೀಡಾದ; ಸ್ನೇಹಜೀವಿಗಳ ನಡುಎನ ಅದೇ ಆ ಹಳೆಯ ನಗೆಯಾಟ ನಡೆದಾಗ ನನ್ನ ಹೃದಯ ಹಿಗ್ಗಿ 
ಅವಮಾನಕ್ಕೀಡಾದ. ೮. ನೆರವೇರಿಸಿದ ; ಆಗುಮಾಡಿದ. (ನಾ). ಹತ್ತಾಗುತ್ತದ (ಇಪ್ಪಕ. ೩೩). ೪. ಗಾಬರಿಗೊಂಡ ; ಕಾತರಗೊಂಡ. 
೯. ಬಹಳ ಅಂತರ ; ದೂರ. ೧೦. [ಕಾವ್ಮಮಾ] ವಾಕ್ಕದೋಷಗಳಲ್ಲಿ ೫. ತಿರುವುಮುರುವಾದ; ತಲೆಕೆಳಗಾದ : "ವೃಸ್ತಜ್ಞಾನ' ಪರಾ. 
ಒಂದು : ಚ್ಯ್ಕುತಯಾಥಾಸಂಖ್ಯಂ ವೃವಹಿತಮಚ್ಛಂದಂ ವಿಸಂಧಿಕಂ ನೇಯಾರ್ಥಂ |40| ೬. ಜಾರಿದ ; ಕಳಚಿಕೊಂಡ : ಗಳಿತಾಶ್ರುಪ್ರವಿಲೋಚನಂ ಕುಚತಟವ್ಮಸ್ತಾಂಬರಂ 
(ಕವಿರಾ.೧-೬೯); ವ್ಯವಹಿತಮೇಕಾರ್ಥಂ.... ಭಿನ್ನವೃತ್ತಮೆಂದಿಂತು ವಾಕ್ಕದೋಷಮಿವಕ್ಕುಂ | | ಸ್ರಸ್ತಕುಂತಳಕೇಶಂ (ಗದಾಯು. ೧೦-೧೩). (ನಾ). ೭. ಬೇರೆ ; ಪ್ರತ್ಯೇಕ : ಬೆರಸಿರೆ 
(ಕಾವ್ಮಾವ. ೪೫೫) ; ಶಬ್ದಪುನರುಕ್ತಿ ಅರ್ಥಪುನರುಕ್ತಿ . . . ವ್ಯವಹಿತ ವಿಸಂಧಿ | | ಸಮಾಸದೊಳ್‌ ಬಂಧುರಮಾಗದು ಕಾವ್ಯಬಂಧಮೆಂದುಂ ಕೃತಿಯೊಳ್‌ ದೊರೆಕೊಳ್ಳ 


ನೇಯಾರ್ಥವೆಂಬೆಂಟು ಶಬ್ದದೋಷಂಗಳಿಲ್ಲದೆ (ಎವಕ. ೨೨೬೬). ೧೧. ಯಮಕದ 


ಪದವಿಶೇಷ್ಕಾಂತರಮದಲ್‌ಂ ವೃಸ್ತಮಾಗಿ ಪೇಟ್‌ (ಕಎರಾ. ೨-೯೨). ಆ. ಪ್ರತ್ಯೇಕ 
ಒಂದು ಭೇದ : ವ್ಮವಹಿತಕ್ಕೆ: ಮಾಣಿಕದಂತೊಪ್ಪಿದನೀ ಮಾಣಿ ಕರಂ ಕಟೌ್‌ಯೆ ವಾಗಿರುವವನು : ವೃಸ್ತನೆನಿಸುವ ಸರ್ವರೊಳಗೆ . . . ವಿಶುದ್ಧಾತ್ಮ ಲೋಕದೊಳು 
ಚೆಲ್ವುವಡೆದೆಂಬಿನೆಗಂ ಕ್ಷೋಣಿಯನಳೆಯಲ್‌ ಮುನ್ನಂ ಕ್ಷೋಣಿಮನಂ ವಿಷ್ಣು ತಾನೆ |45| («ಹಸಾರ. ೨೨-೨೨). ೯. ಕೆದರಿದುದು ; ಚೆದರಿದುದು : ""ವೃಸ್ತಃ ಅಪ್ರಗುಣಃ, 
ವಾಮನನಾದಂ (ಕಾವ್ಮಾವ. ೫೨೬). (ಸಂ.] | ಆಕುಲ: - ೩ ಕೆದರಿದ್ದು, ಭಿನ್ನಿಸಿ ಹೋದದ್ದು, ಚದರಿಹೋದದ್ದು, ಕೆದರಿಕೊಂಡಿರುವದು'' 


ವೃಸ್ತಪದ 


(ಸಿದ್ಧಾಂತಿ. ೩೪೨). ೧೦. (7) : ಆಸನ್ನಭವ್ಯಜನಾರಾಧ್ಯಂಗಳಾಗಿ ದರ್ಶನವಿಶುದ್ಧಿ ಸಹಿತ 
ಸಮಸ್ತಂಗಳುಂ ವೃಸ್ತಂಗಳುಂ ತೀರ್ಥಕರನಾಮಕರ್ಮಾಸ್ರವಕಾರಣಂಗಳಪ್ಪುದಲ್‌ಂ 
(ತತ್ತ್ವಪ್ರ. ೨೬೬). [ಸಂ.] 

ವೃಸ್ತಪದ (ನಾ). ೧. ಗೊಂದಲಮಯವಾದ ಹೇಳಿಕೆ. ೨. [ವ್ಮಾಕ! 
ಪ್ರತ್ಮೇಕವಾದ ಪದ ; ಸಮಾಸಪದವಲ್ಲದುದು. (ಸಂ. 

ವೃಸ್ತರೂಪಕ (ನಾ). [ಕಾವ್ಮಮಾ] ರೂಪಕಾಲಂಕಾರದ ಒಂದು ಭೇದ ; 
ಸಮಾಸಪದಘಟಿತವಲ್ಲದ ರೂಪಕ : ಕುಸುಮಂ ಸ್ಮಿತಮಳಿನಯನಂ 
ಕಿಸಲಯಮಧರಂ . . . ಎಂಬುದಿದಸಮಸ್ತಂ ವ್ಯಸ್ತರೂಪಕಕ್ರಮಂ (ಕವಿರಾ. ೬-೧೪). 
IP ಸ್ಮಿತಕುಸುಮ, ಆಧರಪಲ್ಲವ ಎಂಬುವು ಸಮಸ್ತರೂಪಕ, ಕುಸುಮಂ 
ಸ್ಥಿತಂ, ಕಿಸಲಯಮಧರಂ ಎಂಬುವು ವೃಸ್ತರೂಪಕ. (ಸಂ. 

ವ್ಯಳೀಕ "ವೃಲೀಕ' ನೋ. 

ವ್ಯಾಕರಣ (ನಾ). ೧. ವಿಭಜನೆ ; ವಿಶ್ಲೇಷಣೆ. ೨. ಭಾಷೆಯ ನಿಯಮಗಳನ್ನು 
ತಿಳಿಸುವ ಶಾಸ್ತ್ರ ; ಆರು ವೇದಾಂಗಗಳಲ್ಲಿ ಒಂದು : ವ್ಛಾಕರಣಕಾವ್ಶನಾಟಕ 
ಲೋಕಕಳಾಸಮಯಮಾದಳಂಕೃತಿಗಳೊಳಂ (ಕವರಾ. ೧-೬) ;ಉಭಯವ್ಮಾಕರಣಪರಿಣತಂ 
ಕವಿರತ್ನಂ (ಅಬಿಪು. ೧೨-೪೩) ; ಶಬ್ದಗಳ ಸಾಧುತ್ತ ಅಥವಾ ಪ್ರಯೋಗಾರ್ಹತೆ 
ಬೋಧಿಸುವ ವಿಷಯವು ವ್ಯಾಕರಣವೆಂದು ವಿಶದವಾಗುವುದು (ಸಂಶೋಧ. ೭೮). (ಸಂ.] 

ವ್ಯಾಕರಣಕಾರ (ನಾ). ವ್ಯಾಕರಣಶಾಸ್ತ್ರವನ್ನು ರಚಿಸುವವನು ; ವೈಯಾಕರಣಿ : 
ಕೆಲಂಬರ್‌ ವ್ಯಾಕರಣಕಾರರ್‌ ಸ್ವರಸಂಜ್ಲೆಯಲ್ಲಿ ಪೇಲ್ವಿರ್‌ (ಶಮದ. ೧೩ ಎಚಾರ). (ಸಂ.] 

ವ್ಯಾಕರಣಜ್ಞ (ನಾ). ವ್ಯಾಕರಣಶಾಸ್ತ್ರವನ್ನು ಬಲ್ಲವನು ; ವ್ಯಾಕರಣಪಂಡಿತ : 
ಅಖಿಳ ವೈಯಾಕರಣರಿಂ ಎ ಸಮಸ್ತವ್ಮಾಕರಣಜ್ಞರಿಂದೆ (ಶಮದ. ೧೮೭ ಟೀಕು). (ಸಂ.] 

ವ್ಯಾಕರಣಿ (ನಾ). ಭಾಷೆಯ ನಿಯಮಗಳಿಗೆ ಸಂಬಂಧಿಸಿದ ಶಾಸ್ತ್ರವನ್ನು 
ಬಲ್ಲವನು ; ವ್ಯಾಕರಣದಲ್ಲಿ ಪರಿಣತ : ತರ್ಕಿಗಳ್ತಳ್ಳಂಕಗೊಳೆ ವ್ಯಾಕರಣಿಗಳ್‌ 
ಪಿಹ್ವಲರಾಗೆ (ಉದ್ದಟ. ೪-೬೩ ವ). [ಸಂ. ವ್ಯಾಕರಣಿನ್‌] 

ವ್ಯಾಕೀರ್ಣ (ಗು). ೧. ದಿಕ್ಕುದಿಕ್ಕಿಗೆ ಚೆಲ್ಲಿದ, ಹರಡಿದ: ಭೂಭೃನ್ನಿವಹ 
ವ್ಯಾಕೀರ್ಣನಾನಾಮಕುಟಮಣಿಗಣದ್ಕೋತಿ ಪರ್ವಿತ್ತದಾಗಳ್‌ (ಕಾದಂಪೂ. ೫೯೩). 
೨. ಅಸ್ತವೃಸ್ತವಾದ ; ಅವ್ಮವಸ್ಥೆಗೊಂಡ : ಆ ಕಾಳಿಕಾಲಯಕೆ ಬಂದದಲ 
ಬೆಳಕಿನೊಳ್ಳಾಕೀರ್ಣಕೇಶದ ನಿಮಿರ್ದ ಕೈಕಾಲುಗಳ . . . ಸುಕುಮಾರನಂ ಕಂಡನು 
(ಜೈಮಾ. ೩೧-೫೭). (ನಾ). ೩. ವ್ಯಾಪಿಸಿದುದು ; ಹರಡಿದುದು : 
ಘೋರಮಾದ್ಮದ್ದಿರದವ್ಮಾಕೀರ್ಣಮಂ ನಿರ್ಜನವನಮನಿದಂ ಬಂದು ನೀನೆಂತು 


ಹೊಕ್ಕೆ (ವಂಚತಂ. ೫೭-೪). (ಸ.) | 
ವ್ಯಾಕೀರ್ಣಿಸು (ಕ್ರಿ). ಹರಡಿಕೊಳ್ಳು ; ಆವರಿಸು : ಗುಹೆಯೊಳಗಗ್ನ 

ವ್ಯಾಕೀರ್ಣಿಸುವುದದು ಸಹಜ (ಭರಚ. ೨೮-೭೯). (ವ್ಯಾಕೀರ್ಣ + - ಇಸ್ಫು] 
ವ್ಯಾಕುಂಚಿತ (ಗು). ೧. ಬಾಗಿದ ; ಓರೆಯಾದ : ಶ್ರೀಕಮಳಲೋಚನಂ . . . 


ತಿರ್ಯಗ್ವಳಿತ ವ್ಯಾಕುಂಚಿತಕಂಠನೂದುತಿರ್ದಂ ಕೊಲಲಂ (ಜಗವಿ. ೩-೧). (ನಾ). 
೨. ಬಾಗಿದುದು ; ಡೊಂಕಾದುದು : ವಕ್ರಂ. ವೃಜಿನಂ . . . ವ್ಯಾಕುಂಚಿತಂ, 


ಊರ್ಮಿಮತ್‌ -- ಈ ೧೨ ಕೊಂಕಿದುದು (ಹರಾಯು. ೧೧೬-೧೧). 1ಸಂ.1 
ಕುಲ, ವ್ಯಾಕುಳ (ನಾ). ೧. ದುಃಖ ; ಅಳಲು ; ವೃಥೆ : ಏಕೋಭಾವದ ನಿಷ್ಠೆ 
ಭವದ ವ್ಯಾಕುಲವನೆಬ್ಬಟ್ಟುವುದು ನೋಡಾ (ಸದ್ದೇವ. ೪೦೮) ; ಅಮ್ಮಯೃನು ನನ್ನ ಮುಖ 


pe ಬೆ 


ನೋಡಿ 


ಭ್ರ 


ಮನಸ್ಸಿನ ವ್ಯಾಕುಲವನ್ನು ತಿಳಿದುಕೊಂಡರು (ಚೆಂಗಾಳ್ವ. ೧೩). 
ಗಾಬರಿ ; ಗೊಂದಲ ; ಕಾತರ. ೩. ತಲ್ಲೀನತೆ ; ಮಗ್ಗತೆ. 
೪. ಶೋಕದಿಂದ ದಿಕ್ಕೆಟ್ಟವನು ; ದುಃಖದಿಂದ ದಿಗ್ಬಾಂತನಾದವನು : 
“'ವಿಷಸ್ತಃ, ವ್ಯಾಕುಲ; - ೨ಶೋಕಾದಿಗಳಿಂದ ಹಿಂದುಮುಂದು ತಿಳಿಯದವನ ಹೆಸರುಗಳು'' 
(ಸಿದ್ಧಾಂತಿ. ೩೩೪) ; ಆ ಹೊಸಮನೆಯಲ್ಲಿ ಅವಳನ್ನು ನೋಡಿಕೊಳ್ಳುವವರು ಇರುವರೋ 
ಇಲ್ಲವೋ ಎಂದು ಅವನು ವ್ಯಾಕುಲನಾದ (ಭಾರತಿ. ೪೬). ವ್ಯಾಕುಳ : 
೪. ""ವಿಹಸ್ತಂ ವ್ಮಾಕುಳಂ ಕಳವಳಿಗನೆನಿಕ್ಕು'' (ಮಂಗರಾ. ೭೧-೧೮) ; ಆಗಳಾಕುಳೆ 
ವ್ಯಾಕುಳರಾಗಿ ನಾಣ್ಣಿ . . . ಪೋಪುದುಂ (ಆದವು. ೩-೮೯). ೫. ಆಸಕ್ತಿಯುಳ್ಳವನು ; 


೨. 


೮೦೪೯ 


ವ್ಯಾಖ್ಯಾತ 


ಅಭಿರುಚಿಯುಳ್ಳವನು : ವ್ಯಾಕರಣ ಕಾವ್ಯನಾಟಕ ಲೋಕಕಳಾಸಮಯಮಾದಳಂ 
ಕೃತಿಗಳೊಳಂ ವ್ಮಾಕುಳನಲ್ಲದನೇಕೆ ವಿವೇಕಬೃಹಸ್ಪತಿಯ ನೆಗರಮಂ ಪುಗುತರ್ಪಂ 
(ಕಎರಾ. ೧-೮).  [ಸಂ.] 

ವ್ಯಾಕುಲತೆ, ವ್ಯಾಕುಳತೆ (ನಾ). ಚಿಂತೆ ; ಕಳವಳ : ಗೌಳಿ ಮೆಯ್ಕ ಮೇಲೆ ಬಿದ್ದ 
ಫಲ . . . ಬಲದ ಹೆಗಲ ಮೇಲೆ ಬೀಟ್‌ ವ್ಯಾಕುಲತೆ (ಲೋಕೋಪ. ಪರಿ. ೨. ಪುಟ ೨೮೭) ; 
ಎಡೆವಟ್ಟುತನ, ವ್ಯಾಕುಲತೆ, ತಾನು ಹೆರವರಿಗಿಂತ ಕೀಳೆಂಬ ಭಾವನೆ ಮೊದಲಾದ 


5 


ಲಕ್ಷಣಗಳು ಕಾಣಿಸುವುವು (ಅಡುಸೌ. ೬೧). ವ್ಯಾಕುಳತೆ : ವ್ಯಾಕುಳ 
1ಪಾಶಾಂ. ಲ]ತೆ ನಮಗಿಹುದು ಮೂರ್ಯತೆ ಸಾಕು (ತೊರರಾ. ೪-೧೧-೧೨). 
(ಸಂ. ವ್ಯಾಕುಲತಾ) 


10| ವ್ಯಾಕುಲಿತ, ವ್ಯಾಕುಳಿತ (ಗು). ೧. ಗಾಬರಿಗೊಂಡ ; ಕಳವಳಗೊಂಡ. (ನಾ). 

೨. ಗೊಂದಲ ; ಗಾಬರಿ : ಪಿನಾಕಿಭಕ್ತರು ಮುನಿದಡಂ ಬದುಕುವನೆ ತಾನೆನುತ 

ವ್ಯಾಕುಲಿತಯುತಹೃದಯರಾಗುತ («ಒಸಪು. ೬೧-೫). ವ್ಯಾಕುಳಿತ : ೧. 

ವ್ಯಾಕುಳಿತಮನದೊನಾಗಿ ಇನ್ನಿದನಮೋಘಂ ನೋಲಸಿನೆದಾ ದೆಸೆಗಾಗಿ ಸಲ್ವನಂ 

(ಪಂ.] 

151 ವ್ಯಾಕುಳ "ವ್ಯಾಕುಲ' ನೋ. 

ವ್ಯಾಕುಳತೆ "ವ್ಯಾಕುಲತೆ' ನೋ. 

ವ್ಯಾಕುಳಿತ 'ವ್ಯಾಕುಲಿತ' ನೋ. 

ವ್ಯಾಕೃತ (ಗು). ೧. ವಿಭಜಿಸಿದ ; ವಿಂಗಡಿಸಿದ : ಅವ್ಕಾಕೃತವಾದ ರೂಪವುಳ್ಳವನೂ 
ವ್ಯಾಕೃತವಾದ ರೂಪವುಳ್ಳವನೂ ಆದ ಅಗ್ನಿಯು . . . ದ್ಕುಲೋಕದಲ್ಲಿಯೂ 
ಅಸ್ತಿತ್ವವನ್ನು ಹೊಂದಿದ್ದಾನೆ (ಜುಕ್ನಾರ. ೪೨). ೨. ವಿರೂಪ ಹೊಂದಿದ ; ವಕ್ರವಾದ. 
(ನಾ). ೩. ಒಂದು ವ್ಯವಸ್ಥೆಗೆ ಒಳಪಟ್ಟುದು : ವ್ಯಾಕೃತದಿನವ್ಕಾಕೃತಾದಿ ಸತ್ವಕೆ 
ನಿನ್ನ ಚಾಗೃತಿಪ ಮತಿಧರ್ಮ (ಮಂಕುಕ. ೯೮). (ಸಂ.] 

ವ್ಯಾಕೃತಿ (ನಾ). ೧. ವಿಭಜನೆ ; ವಿಶ್ಲೇಷಣೆ. ೨. ವಿವರಣೆ ; ಪ್ರತಿಪಾದನೆ. 
೩. ರೂಪಬದಲಾವಣೆ ; ಆಕಾರಪರಿವರ್ತನೆ. ೪. ರೀತಿ ; ಬಗೆ 
““ವ್ಯಾಕೂ (ಕೃ)ತಿಃ, ಭಂಗಿ- ಈ ೨ ಪರಿ''(ಹಲಾಯು. ೧೨೫-೭೭). ೫. ವ್ಯಾಕರಣಶಾಸ್ತ್ರ: 
ದಿವಾಕರರ್‌ ವ್ಯಾಕೃತಿ ನಾಮಿಗಳ್‌ ವೋಲ್‌ ದಿವಕ್ಕೆ ಪನ್ನಿರ್ವರೆ ಮುಖ್ಯರಾದರ್‌ 
(ಶಮದ. ನ. ೧೯ ವೃತ್ತಿ). [ಸಂ.] 

ವ್ಯಾಕೃತಿಸು (ಕ್ರಿ). ಮಾರ್ಪಡಿಸು ; ವಿಕಾರಗೊಳಿಸು ; ಬದಲಾಯಿಸು 
ಪ್ರಕೃತಿಯನವರತ ಮನುಜನ ತಿದ್ದುತಿರುವಂತೆ . . . ಭೂಕೃಷಿಕ ರಸತಂತ್ರಿ ಶಿಲ್ಪಿ 
ವಾಹನಯಂತ್ರಿ ವ್ಯಾಕೃತಿಸರೇನವಳ ? (ಮಂಕುಕ. ೮೯). (ವ್ಯಾಕೃತಿ 3. - ಇಸ್ಕು) 

| ವ್ಯಾಕೋಚ (ನಾ). ಪೂರ್ತಿಯಾಗಿ ಅರಳುವಿಕೆ ; ಪೂರ್ಣವಿಕಾಸ : ""ಉನ್ಮೀಳಿತಂ 

. . . ವ್ಯಾಕೋಚಂ, ವಿಕಾಸಃ - ಈ ೯ ಅಲರ್ವುದರ್ಕೆ ಪೆಸರ್‌ (ಹಲಾಯು. ೩೧-೩೩). 


(ವಡ್ಡಾರಾ. ೫ ೪). 


20 


2s 


30 


[ಸಂ.) 
ವ್ಯಾಕೋಚನ (ನಾ). ವ ವ್ಮಾಕೋಚ ಹೇಳೀ ಕರಾವಮರ್ಶನಜಾತ 
35 ವ್ಯಾಕೋಚನಾಳೀಕ ಸುಮರೇಣುಸೌರಭ್ಮರಾಗ ಸುಮಧೂಳೀಪರಂಪರೆಯು ಪರಪಿರಲ್‌ 
| (ವೆಂಕಾರಾ. ೧ ೪-೨೬). [ನ ವ್ಯಾಕೋಚ। 
| ವ್ಯಾಕೋಶ (ನಾ). ಎ ವ್ಮಾಕೋಚ : ಘನಬಾಹಾಬಹಳೋರ್ಮ್ಮಭಾಸಿತೆ 


ಮುಖವ್ಕಾಕೋಶ ಪಂಕೇಜಮಣ್ಣನೆ (ಎಕ. ॥, ೩೨೭-೪೩ ; 1181). [ಸಂ.) 
| ವ್ಯಾಖ್ಯಾಕಾರ (ನಾ). (ಗ್ರಂಥಗಳಿಗೆ) ಟೀಕೆಯನ್ನು ರಚಿಸುವವನು ; ಟಿಪ್ಪಣಿ 
40 ಬರೆಯುವವನು ; ಭಾಷ್ಕಕಾರ : ಮಹರ್ಷಿಗಳ ದರ್ಶನಲಾಭವನ್ನು ಲೋಕಕ್ಕೆ 
ವಿವರಿಸುವ ವ್ಮಾಖ್ಯಾಕಾರರು (ಕ್ಷಾರ. ೯೯ ಪೀಠಿಕೆ) ; ಇತರ ವ್ಮಾಖ್ಯಾಕಾರರ 
ಮತಖಂಡನಕ್ಕಾಗಿ ಬರೆದಿರುವರೆಂದು ಹೇಳಬಹುದು (ಒಂದಸಾ. ೧೫೧). (ಸಂ.] 
ವ್ಯಾಖ್ಯಾತ (ಗು). ೧. ವಿವರಿಸಿದ ; ವಿಸ್ತರಿಸಿದ : ಜೀವಂಗಳುಂ ದ್ರವ್ಮಂಗಳಪ್ಪುವು 
ಬಹುತ್ವ ನಿರ್ದೇಶಂ ವ್ಯಾಖ್ಶ್ಕಾತ ಬೇದ ಪ್ರತಿಪತ್ತ್ಯರ್ಥಮಾದುದು (ತತ್ತಪ್ರ ೨೩೨). 
(ನಾ). ೨. ಎ ವ್ಮಾಖ್ಕಾಕಾರ : ವ್ಮಾಖ್ಕಾತರು ಈ ವಿಷಯವನ್ನು ಹೆಚ್ಚು 
1ಸಂ.] 


46 


ವಿಮರ್ಶೆ ಮಾಡಿದ್ದಾರೆ (ಮೂರುಉ. ೫ ಮುನ್ನುಡಿ). 


ವ್ಯಾಖ್ಯಾತೃ ೮೦೫೦ 


ವ್ಯಾಘ್ರುವಕ್ವ್ರ 


ವ್ಯಾಖ್ಯಾತೃ (ನಾ).  ವ್ಮಾಖ್ಕಾಕಾರ : ತದುಪಾಧ್ಮಾಯಿಗಳು ೩ ಭಟ್ಟದರ್ಶನ | ವ್ಯಾಗನ್‌, ವಾಗೀನು (ನಾ). ೧. ಸಾಮಾನು ಸಾಗಿಸುವ ರೈಲುಬಂಡಿ ; ಸರಕು 


ವ್ಮಾ(ಸ| ಪ್ರಭಾಕರ ವ್ಯಾಖ್ಮಾತೃಗಳ್ಳೂವರ್ಗಂ . .. ಸರ್ವನಮಸ್ಕಮಾಗಿ ಕೊಟ್ಟ ಕೆಯ್‌ | 
ಮಾಣಿಕೇಶ್ವರದಗಲೌಂ ಬಡಗ] ಮತ್ತರು ೧೦೦೦ (ಕಇಅ. ೬-೨-೧೯೪; 1೧58) ; | ) 
ಪ್ರಯೋಗಿಸಿರುವ ಪದಗಳಂತೂ ಆಗಾಮಿವ್ಯಾಖ್ಯಾತೃಗಳ ಪಾಂಡಿತ್ಮಪ್ರವರ್ಶನ, | | 
ತರ್ಕ ರಸಿಕತೆಗಳಿಗೆ ಸ್ವರ್ಣಭೂಮಿ(ಆರಿಕಾ. ೨೪). [ಸಂ.! 
ವ್ಯಾಖ್ಯಾನ (ನಾ). ೧. ವಿಸ್ತಾರವಾಗಿ ಹೇಳುವುದು ; ಕೂಲಂಕಷವಾದ | 
ವರ್ಣನೆ ; ವಿವರಣೆ : "ವ್ಮಾಖ್ಕಾನಂಗೆಯ್‌' ಪರಾ. ೨. ಟೀಕೆ ; ಟಿಪ್ಪಣಿ : 
ಇವುಗಳಿಂದ ಹೊರಟ ವ್ಮಾಖ್ಯ್ಮಾನ, ಚರ್ಚೆ -- ಇದಿಷ್ಟು ಮಾತ್ರವೇ ಸಾಹಿತ್ಮ ಎಂಬುದು 
ರೂಢಿಯಿಂದ ಬಂದ ತಿಳಿವಳಿಯಾಗಿತ್ತು (ಸಾಹಿ. ೫೯) ; ಅನುಮತ, ವ್ಯಾಖ್ಶಾನ . . . 
ಇವುಗಳ ಅರ್ಥಪ್ರಯೋಗಗಳು; ಶಾಸ್ತ್ರಗ್ರಂಥಗಳಲ್ಲಿ ವಿಧವಿಧವಾಗಿವೆ (ಭಾರದ. ೩೬೯). |10 
೩. ಭಾಷಣ ; ಉಪನ್ಮಾಸ : '"ಅಧ್ಕಾಪಕಂ ಮುಂದೆ ವ್ಕಾಖ್ಕಾನಮಂ ಪೇಟ್ವವಂ'' 
(ಮಂಗರಾ. ೭೪-೪) ; ನಾರದ ವ್ಯಾಖ್ಯಾನವ ಮಾಡುತಿರೆ ಅಗಸ್ತ್ಯ ನದಕ್ಕೆ ತೂಕಡಿಸುತಿರೆ | 
| 


(ಗಣೇಶ. ೧೧-೨೭೩). 


ವ್ಯಾಖ್ಯಾನ ಬಿಗಿ ನ ಭಾಷಣ ಮಾಡು : ಪ್ರೇಮದ ಮೇಲೆ ವ್ಯಾಖ್ಶಾನ ಬಿಗಿದಿದ್ದಾನೆ | 
(ಮೂರುದಾ. ೨೬೬). ವ್ಯಾಖ್ಕಾನಮಾಡು ಎ ವಿವರಣೆ ನೀಡು ; ಅರ್ಥಮಾಡು : 
ಆತ್ಮಾರ್ಪಣಭಾವದ ಪ್ರಕಟನೆಯೇ ಕರ್ಪೂರದಾರತಿಯ ಅರ್ಥ ಎಂದೂ ವ್ಯ್ಮಾಖ್ಮಾನ 
ಮಾಡಿದರು (ಶಾಸಗಿ ೫೧). ಸಂ.) 
ವ್ಯಾಖ್ಯಾನಂಗೆಯ್‌ (ಕ್ರಿ). ವಿವರಣೆ ನೀಡು ; ವರ್ಣಿಸು ; ನಿರೂಪಿಸು : 
ಉದಾರಸಾರತರವಚನರಚನೆಗಳಿಂ ವ್ಕಾಖ್ಕಾನಂಗೆಯ್ಕಲ್‌(ಸುಕುಮಾ. ೩-೩೯ ವ). 
(ವ್ಯಾಖ್ಯಾನ 1 ಕೆಯ್‌,) 20 
ಬ್ಯಾಖ್ಯಾನಕಾರ (ನಾ). ಎ ವ್ಯಾಖ್ಯಾಕಾರ : ಶ್ರೀವಿಜಯನೇ ನೃಪತುಂಗದೇವನೆಂಬುದು 
ಈ ವ್ಯಾಖ್ಕಾನಕಾರನ ಬರವಣಿಗೆಯಿಂದ ಸ್ಪಷ್ಟವಾಗಿದೆ (ಶಮಪಾಂ. ೪೩). (ಸಂ.] 
ವ್ಯಾಖ್ಯಾನಶಾಲೆ (ನಾ). ಉಪನ್ಮಾಸಮಂದಿರ ; ಪಾಠಶಾಲೆ ; ಶಾಸ್ತ್ರಸಮಿತಿ 
ವ್ಯಾಖ್ಯಾನಶಾಲಾಪರಂಪರೆ ಸುತ್ತಿರ್ಪಿನೆಗಂ ನೃಪಂ ನಿಜಸುತಂಗಾನಂದದಿಂ ಮಾಡಿಸಲ್‌ 
ಕರಮೊಪ್ಪಿತ್ತು ಸಲೀಲಕೇಳಿವನದೊಳ್‌ ವಿದ್ಯಾಮಹಾಮಂಡಪಂ (ಪುಷ್ಪಪು. ೪-೫೪). |25 
(ಸಂ. ವ್ಯಾಖ್ಕಾನಶಾಲಾ] 
ವ್ಯಾಖ್ಯಾನಿಸು (ಕ್ರಿ). ೧. ಇ ವ್ಯಾಖ್ಮಾನಂಗೆಯ್‌ : ಇಂತು ಪ್ರಕೃತಿಸಂಗ್ರಹಂ | 
ರಚನಾನುಸಾರಮಾಗಿ ವ್ಯಾಖ್ಯಾನಿಸಲ್ಪಟ್ಟುದು (ಗೊಮ್ಮಸಾ. ೬೧-೨) ; ಯೋಗಿಕ 
ಶಬ್ದಪುಂಜಗಳನ್ನೇ ಉಪಯೋಗಿಸಿಕೊಂಡು ತಮ್ಮ ಕಾವ್ಯ್ಮಗಳಿನ್ನು ವ್ಯಾಖ್ಯಾನಿಸುತ್ತಾರೆ 


15 


ಬಂಡಿ : ನಿನ್ನೆ ಹತ್ತಾರು ವ್ಯಾಗನ್‌ಗಳು ಕಂಬಿ ತಪ್ಪಿದ ಸುದ್ದಿಬಂದಿತ್ತು (ರೂಢಿ). 
೨. ನಾಲ್ಕುಚಕ್ರದ ಕುದುರೆ ಬಂಡಿ ; ಸಾಮಾನುಗಾಡಿ : ಫೈಲ್‌, ವ್ಯಾಗನ್‌ ; 
ಲೋಡು ಬರೆದುಕೊಂಡರು ನೋಡು, ತಂತಮ್ಮ ಖಾನೆಗನುಕೂಲವಾಗಿ (ಳರರೋ. ೨೦). 
ವಾಗೀನು : ೧. ರೈಲ್ವೆಕಂಬಿಗಳ ಮೇಲೆ ಬಾಯ್ದೆರೆದುಕೊಂಡು ನಿಂತಿದ್ದ ವಾಗೀನುಗಳಿಗೆ 
ಹಲವರು ಅದಿರನ್ನು ತುಂಬುತ್ತಿದ್ದರು (ಹೊಸಮೇ. ೧೫). ೨. ವಾಗೀನು ವೇಳೆಗೆ 
ಸಿಗುವಂತಿಲ್ಲ (ಪ್ರಣಸ. ೩೬). ( ಎ ಇಂ. Waggon) 


ವ್ಯಾಘಾತ (ನಾ). ೧. ಹೊಡೆತ ; ಪೆಟ್ಟು : ಪ್ರಚಂಡಗಾಂಡೀಪವ್ಮಾಘಾತದೊಳಂದ್ರ 


ನೀಲಂಗಳನಡಸಿದಂತಪ್ಪ ಮುಂಗೆಯ್ಕುಮಂ ಕಂಡು (ಪಂಪಭಾ. ೫-೧೦೩ ವ) ; ಗದ್ಮ 
ಕವಿತೆಯಲ್ಲಿ . ,. ಸ್ವರೂಪದಲ್ಲಿಯೇ ಅದಕ್ಕೆ ವ್ಯಾಘಾತ ವುಂಟಾಗಿದೆ (ನಿಬಂಧ. 11,೩೨೩). 
೨. ವಿರೋಧವಾದ ಹೇಳಿಕೆ ; ಅಸಂಬದ್ಧವಾದ . ಹೇಳಿಕೆ : ವೃರ್ಥಂ 
ಪೂರ್ವಾಪರವಿಹಿತಾರ್ಥವ್ಕಾಘಾತದಿಂ ವಿರುದ್ಧಾರ್ಥಪದಂ ಸಾರ್ಥಕಮಕ್ಕುಮನ 
ರ್ಥಕದರ್ಥಿತ ಜನದುಕ್ತಿವಿಷಯದೊಳ್‌ (ಕಾವ್ಮಾಮಳಟ್‌). ಓ.ವಿರೋಧಾಲಂಕಾರಗಳಲ್ಲಿ 
ಒಂದು : ವ್ಯಾಘಾತ . . . ಉದಾತ್ತಾದ್ಕಲಂಕಾರಗಳೊಡಗೂಡಿ (ಎವೇಕ. ೨೨೫) : ಆವ 
ಕಾರ್ಯಕೆ ಸಾಧನವಾ ಕಾರ್ಯಕೆ ವಿರೋಧಭಾವ ತೋರೆ ವ್ಯಾಘಾತ (ಕುವಲ. ೮೮). 
೪. [ಜ್ಯೋತಿ] ಜ್ಕೋತಿಶ್ಶ್ಕಾಸ್ತ್ರದ ಇಪ್ಪತ್ತೇಳು ಯೋಗಗಳಲ್ಲಿ ಒಂದು : 
ವ್ಯಾಘಾತೆ . . . ವೈಧೃತಿಗಳೆಂಬಿಪ್ಪತ್ತೇಳು ಯೋಗಂಗಳುಂ (ಎವೇಕ. ೩೨೦). [ಸಂ.] 


ವ್ಯಾಫ್ರು (ನಾ). ೧. (ಕಾಡಿನಲ್ಲಿ ಬೇಟೆಯಾಡಿ ಜೀವಿಸುವ) ಮಾಂಸಾ 


ಹಾರಿಯಾದ ಒಂದು ದುಷ್ಟಪ್ರಾಣಿ ; ಹುಲಿ : ವರಾಹ ವ್ಯಾಘ್ರ . . . 
ಮಹೋರಗಾದಿ ಮೃಗಸಂದೋಹಂಗಳತ್ಯಂತಭೀಕರಶಬ್ದಂಗಳಿನೆಯ್ದೆ ತೀವಿ ಮೆಜೆಗುಂ 
ತಚ್ಛೈಲಾನುಸ್ಮಳಂ (ಯಾದಚಂ. ೪-೪೭) ; ವ್ಯಾಘ್ರ ಭಲ್ಲೂಕ ಹರ್ಯಕ್ಷ ವಿಷಧರೋರಗ 
ಭೀಷಣಂ ಮಹಾಟವಿ ! (ಶ್ರೀರಾಮಾ. ೮೪-೨೮೭). ೨. ಒ೦ದು ನರಕದ ಹೆಸರು : ಸಗಲ 
ಶಲ್ಕ ಸಿಂಹ ಗಜಾನನ ವ್ಯಾಘ್ರವೆಂಬೈದು ಮಂತ್ರಿನರಕಂಗಳ ಮೇಳದಲ್ಲಿ ಮಹಾಚಂಡ 
ವೆಂಬರಸುನರಕವಿಹುದು (ಎವೇಕ. ೧ೂ೨). ೩. ಕೆಂಪುಜಾತಿಗೆ ಸೇರಿದ ಹರಳಿನ 
ಗಿಡ : "“"ವ್ಯುಘ್ರಃ- ಹುಲಿ, ಕೆಂಪಿನೌಡಲ'' (ಓಷಧಿ. ೧೫೨). (ಸಂ. 


ವ್ಯಾಫ್ರುಕೇತನ (ನಾ). ೧. ಹುಲಿಯ ಚಿತ್ರವಿರುವ ಧ್ವಜ ; ಹುಲಿಯ ಲಾಂಛನ 


ವಿರುವ ಬಾವುಟ. ೨. ಹುಲಿಯ ಚಿಹ್ನೆಯಿರುವ ಧ್ವಜವುಳ್ಳವನು ; ಶಲ್ಕ : 
ಮದ್ರವಿಷಯಾಧಿಪತಿಯುಂ ವ್ಯಾಪ್ರಕೇತನನುಂ ಶಸ್ತ್ರನಿರ್ಭರನಿಪುಣನುಂ ಸಮರೇಭ 
ಶಲ್ಯನುಮೆನಿಸಿದ . . . ಶಲ್ಮನ ಸಂಹರಣದೊಳಂ (ಗದಾಯು. ೩-೧೦ ವ). (ಸಂ.] 


(ತ್ರೇಷ್ಠಪ್ರ. ೧೪೬). ೨. ಭಾಷಣ ಮಾಡು ; ಉಪನ್ಮಾಸ ಕೊಡು : ಬೇರೆ ಬೇರೆ ತಜ್ಞರು |30| ವ್ಯಾಘ್ರನಖ (ನಾ). ೧. ಹುಲಿಯ ಉಗುರು. ೨. ಒಂದು ಬಗೆಯ ಗಂಧದ್ರಮ್ಮ: 


ಬಂದು ಹೈನದ ಬಗ್ಗೆ ಬೇರೆಬೇರೆ ವಿಷಯಗಳನ್ನೆತ್ತಿ, ಬೇರೆಬೇರೆ ದೃಷ್ಟಿಕೋನದಿಂದ 
ವ್ಯಾಖ್ಯಾನಿಸಿದರು (ಗೋಗ್ರಾಸ. ೯). [ವ್ಯಾಖ್ಮಾನ * - ಇಸ್ಸ್ಬು) 

ವ್ಯಾಖ್ಯಾಪ್ರಜ್ಞಪ್ತಿ (ನಾ). [ಜೈನ] ಜೈನಶಾಸ್ತ್ರದ ಹನ್ನೆರಡು ವಿಭಾಗಗಳಲ್ಲಿ 
ಒಂದು ; ೫ "'ಶ್ರುತಾಂಗಗಳಲ್ಲಿ ಒಂದು. ಗಣಧರರು ಕೇಳಿದ ಪ್ರಶ್ನೆಗಳು 
ಮತ್ತು ಅವಕ್ಕೆ ತೀರ್ಥಂಕರರ ಉತ್ತರಗಳು ; ಇದರಲ್ಲಿ ಅರವತ್ತು ಸಾವಿರ |35 
ಪ್ರಶ್ನೆಗಳಿಗೆ ಉತ್ತರಗಳಿವೆ'' (ಚೈನಕೋ. ೨೪೧) : ಆಚಾರಮುಂ . . .| | 
ವ್ಯಾಖ್ಶಾಪ್ರಜ್ಞಪ್ತಿಯುಂ . . . ಎಂದು ಅಂಗಪ್ರವಿಷ್ಟಭೇದದಿಂ ದ್ವಾದಶವಿಕಲ್ಪಮುಂ | 
ಅಕ್ಕುಂ (ತತ್ತ್ವಪ್ರ. ೫೮) ; ಆಚಾರ, ಸೂತ್ರಕೃತ, ಸ್ಥಾನ, ಸಮವಾಯ, ವ್ಯಾಖ್ಯಾಪ್ರಜ್ಞಪ್ರಿ, 
ಜ್ಞಾತೃಧರ್ಮಕಥಾ, ಉಪಾಸಕಾಧ್ಮಯನ, ಅಂತಕೃದ್ದಶ, ಔಪಪಾದಿಕದಶ, ಪ್ರಶ್ನ 
ವ್ಯಾಕರಣ, ವಿಪಾಕಸೂತ್ರ, ದೃಷ್ಟಿವಾದ ಎಂಬುವು ಹನ್ನೆರಡು ಅಂಗಗಳು (ಭಾತಶ್ತ. ೨೨೮). | 40 

[ಸಂ.1 

ವ್ಯಾಖ್ಯೆ (ನಾ). ೧. ವಿವರಣೆ. ೨. ಟೀಕೆ ; ಟಿಪ್ಪಣಿ : ಪ್ರಾಚೀನಯಷಿವರ್ಯರು 
ಧರ್ಮದ ವ್ಯಾಖ್ಯೆಯನ್ನು ಕೊಡುತ್ತಾರೆ (ಧರ್ಮಸಾ. ೩). ೩. ಸೂತ್ರ; 
ಲಕ್ಷಣನಿರೂಪಣೆ: ಅಭಾಗಲಬ್ಧಸಂಖ್ಯೆಗಳಿಗೆ ನಿಖರವಾದ ವ್ಯಾಖ್ಯೆ (660810೧) 
ಮತ್ತು ಸಿದ್ದಾಂತ (Theory)ಗಳನ್ನು ಭಾರತೀಯರೂ . ಕಂಡುಹಿಡಿಯಲಿಲ್ಲ |45 
(ಗಣಿಚ. ೧೯೩). (ಸಂ. ವ್ಯಾಖ್ಕಾ। 


ವ್ಕಾ 


ಮುಡಿವಾಳ ವ್ಯಾಪುನಖವೆಂಬ ಗಂಧಿಗದ್ರವ್ಮ (ಸಕವೈ. ೧೪೮). [ಸಂ.] 
ಫ್ರುಪಾದ (ನಾ). ೧. ಹುಲಿಯ ಹೆಜ್ಜೆ. ೨. ಒಂದು ಬಗೆಯ ಸಸ್ಮ : 


() 
“ವ್ಮಾಪ್ರಪಾದ:- ಹುಲುಮಾಣಿಕ'' (ಓಷಭಿ. ೧೫೨). (ಸಂ.] 


ವ್ಯಾಘುಪುಚ್ಛ (ನಾ). ೧. ಹುಲಿಯ ಬಾಲ. ೨. ಔಡಲಮರ ; ಹರಳುಮರ : 


(ಪಂತ. ೨೭೪). [೫೦.] 


ವ್ಯಾಘ್ರಮುಖ (ನಾ). ೧. ಹುಲಿಯ ಬಾಯಿ. ೨. ಹುಲಿಯ ಮುಖದ 


ಆಕಾರದಲ್ಲಿರುವ ಹೆಬ್ಬಾಗಿಲು ; ಹುಲಿಮುಖ : ಪೊಳಲಂ ನರ್ಮಿಪುದೈ . .. 
ಡೆಂಕಣಿಗಳಿಂದಟ್ಟಾಲಸತ್ಪಂಕ್ತಿಯಿಂ ವಿಳಸದ್ವಾ ಪುಮುಖಂಗಳಿಂದೆ ಕರುಮಾಡಂಗಳ್‌ 

ಮಂತೊಪ್ಪಿರಲ್‌ («ಹಾಲಾಸ್ಮ. ೧-೪-೫೨). ೩. (ಆಲಂ) ಹುಲಿಯ 
ಬಾಯಿಯಂತಿರುವ ಭಯಾನಕವಾದ ಪ್ರದೇಶ : ತುರಗದೆಡಬಲ ಗಜದ 
ಸಮ್ಮುಖ ತರುಣಿಯರುಗಳ ಸರ್ವತೋಮುಖ ಹಿರಿದು ದುರ್ಜನನಿದ್ದ ದೇಶವದೆಯ್ತೆ 
ವ್ಯಾಪ್ರಮುಖ . . . ಅಲ್ಲಿಹುದುಚಿತವಲ್ಲ (ಕುವ್ಮಾಉ. ೩-೬೭). [ಸಂ.] 


ವ್ಯಾಘಫುವಕ್ರ (ನಾ). ೧. ಹುಲಿಯ ಮುಖ. ೨. ಹುಲಿಯ ಮುಖದಂತೆ ಇರುವ 


ಮುಖವುಳ್ಳವನು ; ಶಿವನ ಪ್ರಮಥಗಣದಲ್ಲಿ ಒಬ್ಬನು : ಹರಿವಕ್ವಂ . . . 
ವ್ಯಾಘ್ರವಕ್ತಂ ಪಯಶ್ಚರವಕ್ತಂ ರುರುವಕ್ಚನೆಂಬರೆಸೆದರ್ವಿಶ್ವೇಶ್ವರಾಸ್ಥಾನದೊಳ್‌ 
(ರಾಜಶೇ. ೧೪-೧೮೪). [ಸಂ.) 


ವ್ಯಾಘ್ರುವಲೆ ೮೦೫೧ 


ವ್ಯಾಫ್ರುವಲೆ (ನಾ). ಹುಲಿಯನ್ನು ಹಿಡಿಯುವ ಒಂದು ಬಗೆಯ ಬಲೆ : 
ಬೀಸುವಲೆ ವ್ಯಾಘ್ರವಲೆ ಸಿಂಗವಲೆ . . . ಶಶಕವಲೆಯು (ರುಕ್ಮಾಂಗ. ೧೦-೧೯). 


[ವ್ಯಾಘ್ರ * ಬಲೆ, 
ವ್ಯಾಫುಸಮ್ಮ (ನಾ). ಹುಲಿಯ ಚರ್ಮ : ಉಡುಗೆ ವಲ್ಕಲ ವ್ಯಾಘ್ರಸಮ್ಮ 
ಕಕ್ಷಸ್ಮಳದಿ ಪಿಡಿದು . . . ಕಡುಶುಬ್ರತೇಜದೊಬ್ಬುಳಿ ಮೂರ್ತಿಗೊಂಡುದೊ | 5 


(ನವಮೋ ೨೭-೧೯). (ವ್ಯಾಘ್ರ * ಸಮ್ಮ) 

ವ್ಯಾಘ್ರಾಜಿನ (ನಾ). ಹುಲಿಯ ಚರ್ಮದ ಆಸನ : ಆ ಬ್ರಹ್ಮಸಭೆಯ ಇದಿರಿನಲ್ಲಿ, 
ಮಿತಿಪರಿವಾರದ ನಡುವೆ, ಜನಕರಾಜ ವ್ಯಾಘ್ರಾಜಿನದ ಮೇಲೆ ಕುಳಿತಿದ್ದಾನೆ 
(ಬೆತಂಬಾ. ೧೪೧). ([ಸಂ.] 

ವ್ಯಾಘ್ರಾಟ (ನಾ). ಒಂದು ಬಗೆಯ ಪಕ್ಷಿ ; ಭರದ್ವಾಜ : “ವ್ಮಾಪ್ರಾಟ:, |10 
ಭರದ್ವಾಜ: - ಈ ೨ ಹೆಗ್ಲಾರೆ'' (ಹಲಾಯು. ೪೨-೯೫). [ಸಂ.] 

ವ್ಯಾಘ್ರಾಭ (ನಾ). ಹುಲಿಯ ಬಣ್ಣದ ಕುದುರೆ : ಹುಲಿಯ ಬಣ್ಣವುಳ್ಳ ಅಶ್ವವು 
ವ್ಯಾಘ್ರಾಭವೆನಿಸಿಕೊಳ್ಳುವದು (ಸೌಗಂಧಿ. ೩೧೨-೯). [ಸಂ. 7) 

ವ್ಯಾಘ್ರಾಸನ (ನಾ). ೧. ಹುಲಿಯ ಚರ್ಮದ ಆಸನ : ಆ ತಪೋಧನರು 


ವ್ಯಾದೀರ್ಣ 


ಗುಣಸಂತತಿಯಂ ದೋಷಮನೆ ಪೇಟ್ಟವೋಲ್ಸೇಟ್ವುದು ನಿಶ್ಚಿತಶಬ್ದಾರ್ಥಂ ವ್ಯಾಜಸ್ತುತಿ 
ಯೆಂಬುದು (ಕಎರಾ. ೩-೧೬೦) ; ಅಂದದಿ ಸ್ತುತಿಮಾಡುತ್ತದರೊಳ್‌ ನಿಂದೆಯು ತೋರೆ 
ಛಂದದಿಂದಿದು ವ್ಮಾಜಸ್ತುತಿಯು (ಕುವಲ. ೬೪-೧). [ಸಂ.) 


ವ್ಯಾಜಾಂತರ (ನಾ). ಬೇರೊಂದು ನಿಮಿತ್ತ ; ಕಾರಣಾಂತರ : ನಾರದಂ 


ವ್ಯಾಜಾಂತರದಿನಾ ರಾಜನಂ ಬೇಜೊಂದೆಡೆಗೆ ಕರೆದೊಯ್ದು (ಅದ್ಭುತ. ೯-೪). (ಸಂ.] 


ವ್ಯಾಜಿಮ (ನಾ). ಮಣ್ಣು, ಮರ ಮುಂತಾದುವುಗಳಿಂದ ತಯಾರಿಸಿದ 


ರಂಗಪರಿಕರ ; ಪುಸ್ತ : ಸಂಧಿಮ, ವ್ಯಾಜಿಮ, ವೇಷ್ಟಿಮ ಎಂದು ವರ್ಣಿತವಾಗಿರುವ 
("ನಾಟ್ಮಶಾಸ್ತ್ರ' , ಅಧ್ಯಾಯ ೨೧) ಕೃತಕವಾದ ರಂಗವಸ್ತುಗಳಿದ್ದರೂ . . . ಅನೇಕ 
ಕ್ರಿಯೆಗಳೂ, ಪದಾರ್ಥಗಳೂ ನಾಟ್ಕಧರ್ಮಿಯನ್ನನುಸರಿಸಿ ಅಭಿನಯಿಸಲ್ಪಡುತ್ತಿದ್ದುವು 
(ಸಂನಾಟ. ೨೬). (ಸಂ.] 


ವ್ಯಾಜೃಂಭಣ (ನಾ). ವಿಸ್ತಾರ ; ಹಬ್ಬುಗೆ ; ವಿಜೃಂಭಣ : ಅಂತು ನೆಜ'ದ 


ಚಾತುರ್ದಂತಬಲಜಲದಧರರಭಸಂ ಪ್ರಭಿನ್ನ ಬ್ರಹ್ಮಾಂಡಾಖಂಡಶಂಕೆಯಂ 
ಪುಟ್ಟಿಸೆ ತೊಟ್ಟಿನೆ ಕೊಳೆ ತದ್ವಿಯಚ್ಚರಸೇನಾವ್ಮಾಜೃಂಭಣಮಾ ಪ್ರಸ್ತಾವದೊಳ್‌ 
(ಶಾಂತಿಪು. ೩-೧೦೧ ವ). [ಸಂ.1 


ಜರ್ದುರಿಸಿ . . . ವ್ಮಾಘ್ರಾಸನವ್ರಾತಗಳನುಳಿದು (ನವಮೋ. ೬-೨೪). ೨. ಹುಲಿಯ |15| ವ್ಯಾಜೋಕ್ತಿ (ನಾ). ೧. ಮೋಸದ ಮಾತು ; ಕಪಟೋಕ್ತಿ : ಉಗುರಂ 


ಪ್ರತಿಮೆಗಳ ಮೇಲೆ ಅಳವಡಿಸಿರುವ ಪೀಠ : ಟೀಪೂಸುಲ್ತಾನನ ಮನೆಯಲ್ಲಿದ್ದ 
. . . ರತ್ನಮಯವಾದ ವ್ಯಾಘ್ರಾಸನವನ್ನು ಮುರಿದು ಆ ದ್ರವ್ಯದ ಸಂಗಡ ತಮ್ಮ | | 
ದೇಶಕ್ಕೆ ಕಳುಹಿಸಿದರು (ಮಹಾವಂ. ಓ ೨೪೫). "ಸಿ೦ಂಹಾಸನ' ಪರಾ. ೩. [ಯೋಗ] 
ಒಂದು: ಬಗೆಯ ಆಸನ : ತುಂಬು ವ್ಯಾಘ್ರಾಸನದಿ ಮೋಕ್ಷವು (ಗಗತಾ. ೪-೨೪). 
[ಸಂ.] 20 
ವ್ಯಾಫ್ರಿ (ನಾ). ೧. ಹೆಣ್ಣುಹುಲಿ. ೨. ಒಂದು ಬಗೆಯ ಸಸ್ಕ ; ನೆಲಗುಳ್ಳ ; 
ಹೆಗ್ಗುಳ್ಳ : ""ವ್ಯಾಫ್ರೀ -ಉಳ್ಳಿ, ನೆಲಗುಳ್ಳ'' (ಓಷಧಿ. ೧೫೨). (ಸಂ. ವ್ಯಾಫ್ರೀ] 
ವ್ಯಾಜ (ನಾ). ೧. ಕಪಟ ; ಮೋಸ ; ಮರೆ : ನೂತನಚೂತಾವನಿಚಾತಗುಚ್ಛನಿವಹ 
ವ್ಯಾಜಂಗಳೊಳ್‌ ನಿಂದು (ಸುಕುಮ ೪-೪೫). ೨. ನೆವ ;ನೆಪ : ತದ್ದೌಪದೀಲಲನಾವ್ಮಾಜ 


ನೋಬ್ಪ್ಬಂದದಿಂ ಪಾಣಿಪಲ್ಲವಮಂ ಕೆಂದಳದಿಂದಮರ್ಚುವಳಿಪಂ ವ್ಯಾಜೋಕ್ತಿಯಿಂದಂ 
ನಿಮಿರ್ಚುವತಿಪ್ರೌಢೆಯ ಪೊರ್ದುವಾಸೆಗೆ ನೃಪಂ ರೋಮಾಂಚಮಂ ತಾಳ್ಡ್ಹುವಂ 
(ಮಲ್ಲಿಪು. ೩-೪೩). ೨. [ಕಾವ್ಯಮಾ] ಒಂದು ಬಗೆಯ ಅರ್ಥಾಲಂಕಾರ ; 
ಕಾರಣವಲ್ಲದ್ದನ್ನು ಕಾರಣವಾಗಿ ಹೇಳಿ ನಿಜಸ್ಥಿತಿಯನ್ನು ಮುಚ್ಚುವುದು : 
ಸಮಾಸೋಕ್ತಿ ಪರ್ಯಾಯೋಕ್ತಿ . . . ಸತ್ಯಸಂಗತಿ ತದ್ಗುಣ ಅತದ್ದುಣ ವ್ಯಾಜೋಕ್ತಿ 
ಸ್ವಭಾವೋಕ್ತಿ ಭಾವಿಕ ಉದಾತ್ತವೆಂಬ ಅಅವತ್ತೈ,ದಲಂಕಾರಂಗಳಿಂದೊಡಗೂಡಿ 
(ಎವೇಕ. ೧೭೯) ; ಅನ್ಕೋಕ್ತಿಯ ನೆವದಿಂದ ತನ್ನಾಕೃತಿ ಮರೆಮಾಡೆ ಚೆನ್ನಾಗಿದು 
ವ್ಯಾಜೋಕ್ತಿಯೆನಿಸೆ ಎನ್ನಂಗವು ಸದನೋಪವನಕುಸುಮಧೂಳಿಂದ ಇನ್ನು ಮಾಸಿದೆ 
ನೋಡೆ ಸಖಿಯೇ (ಕುವಲ. ೧೫೬-೧). ([ಸಂ.] 


ದಿನೀಗಳೊಂದೆ ಪೊಟಲೊಳ್‌ ಸಂದಿರ್ದ ಭಾಸ್ವತ್ಸುಹೃದ್ಪಲಕಂ ಮಾರ್ವಲಕಂಗುಣಾರ್ಣವ |25| ವ್ಯಾಜ್ಯ (ನಾ). ೧. ಜಗಳ ; ಕಲಹ : ಕುದುರೆ ದೇವ್ರಿಗೆ ಬರಗೊಡರುಯೆಮ್ಹ 


ಶರಪ್ರಾಗಲ್ಪ ಮಂ ತೋಟುವಂ (ಪಂಪಭಾ. ೩-೩೩) ; ದೃಷ್ಟಾಂತಪೂರ್ವಕಂ ಪಾರ್ವತೀ 
ವ್ಯಾಜದಿಂ ಸ್ಥಾಪಿಸಿದ ಭೃಂಗಿಗಾಂ ಲೆಂಗಿಯಪ್ಪೆಂ (ಪದ್ಮರಾ: ೮). ೩. ತುಂಟತನ ; 
ದುಷ್ಟತನ. (ಸಂ.] 

ವ್ಯಾಜನಿಂದೆ (ನಾ). ೧. ಸ್ತುತಿಮಾಡುವ ನೆವದಿಂದ ಹೀಯಾಳಿಸುವುದು. 
೨. [ಕಾವ್ಯಮಾ] ಒಂದು ಬಗೆಯ ಅಲಂಕಾರ ; ""ಒಂದು ನಿಂದೆಯಿಂದ | 
ಮತ್ತೊಂದು ನಿಂದೆ ಗೋಚರಿಸಿದರೆ ಅದು ವ್ಯಾಜನಿಂದೆ'' (ಕರಡ. ೨೮೮) :| | 
ಆಲಿಸಿನ್ನನ್ಶರ ನಿಂದೆಯೊಳ್‌ ನಿಂದೆಯು ಪೇಳಲ್ಕೆ ವ್ಯಾಜನಿಂದೆಯು ಕೀಲಾಲಜಾಸನ | 1 
ನಿನ್ನ ಶಿರವನು ಮೊದಲು ಶೂಲಿಯು ತರಿದ ದುಷ್ಟನು (ಕುವಲ. ೬೮-೧). | 

(ಸಂ. ವ್ಯಾಜನಿಂದಾ] ! 

ವ್ಯಾಜರೂಪಕ (ಸಾ). [ಕಾವ್ಯಮಾ] ಒಂದು ಬಗೆಯ ಅಲಂಕಾರ ; ಅಪ್ರಕೃತ ss! 
ವಸ್ತುವಿನ ಗುಣಧರ್ಮಗಳನ್ನು ಪ್ರಕೃತವಸ್ತುವಿನಲ್ಲಿ ವ್ಮಾಜಾಂತರದಿಂದ | 
ಆರೋಪಿಸುವುದು : ನಗೆಯೆಂಬ ನೆವದೆ ಬೆಳಗೀ ಮೊಗಮೆಂಬೀ ನೆವದೆ | 
ತಿಂಗಳೊಳಗೆಸೆದಾದಂ ಸೊಗಯಿಸಿ ತೋರ್ಕುಂ ಲೋಚನಯುಗಮೆಂಬೀ ನೆವದೆ ಲಕ್ಷ್ಮ 
ಮೆನೆ ತದ್ವಾ ಾಜಂ (ವ್ಕಾಜರೂಪಕಂ) (ಕಎರಾ. ೩-೨೬). ([ಸಂ.] 


ವ್ಯಾಜ್ಯದ ಮೇಲೆ... ನೀವು ಬಂದು ಅರ್ಜುಮಾಡಿಕೊಳ್ಳಲಾಗಿ . . . ನಿಮ್ಮ ಸ್ಥಲಮಿರಿಸಿ 
ನಿಮಗೆ ಕೊಟು ತಾಮ್ರದ ಶಾಸನದ ಲಿಪಿ ಬರೆಸಿ ಕೊಟುಯಿದೇವೆ (ಎಕ. ೫1. ಶಿರಾ.೧೧೨-೨೫; 
1720); ನಂಗೆ ವ್ಯಾಜ್ಯ ಬೇಕಾಗಿಲ್ಲ (ಚಂದತೋ. ೧೩೯). ೨. ದಾವೆ ; ಮೊಕದ್ದಮೆ : 
ಆ ಹೊತ್ತು ನಾನು ಒಂದು ವ್ಯಾಜ್ಕದಲ್ಲಿ ಪೂರ್ಣ ವಿಚಾರ ಮಾಡದಲೆ ಅನ್ಮಾಯದ 
ತೀರ್ಪು ಕೊಟ್ಟೆ (ಮುಂಬಯಿ. ೪-೧೮೮). 

ವ್ಯಾಜ್ಯತೀರಿಸು ಎ ಜಗಳ ಬಿಡಿಸು ; ನ್ಯಾಯವನ್ನು ಬಗೆಹರಿಸು : ಅವರು 
ಊರಿನಲ್ಲಿ ವ್ಯಾಜ್ಯತೀರಿಸುವುದರಲ್ಲೇ ಜೀವ ಸವೆಸಿದರು (ರೂಢಿ). ವ್ಯಾಜ್ಯಮಾಡು = 
ಜಗಳವಾಡು ; ನ್ಮಾಯತೆಗೆ : ವ್ಯಾಜ್ಯಮಾಡುವವ ಅಜ್ಜಗೆ ಬಿಟ್ಟಾನೇ ? (ಗಾದೆ). 
ವ್ಯಾಜ್ಯವಾಡು = ೧. ಜಗಳವಾಡು. ೨. ಖಟ್ಲೆಹಾಕು ; ದಾವೆಹೂಡು : 
ವ್ಯ್ಮಾಜ್ಯವಾಡಿ ಇದ್ದ ಆಸ್ತಿಯನೆಲ್ಲಾ ನೀಗಿಕೊಂಡ (ರೂಢಿ). ವ್ಯಾಜ್ಯಹೂಡು ವ 
ಕೋರ್ಟಿನಲ್ಲಿ ದಾವೆ ದಾಖಲುಮಾಡು ; ಕೇಸು ಹಾಕು : ಅವನ 
ದಾಯಾದಿಗಳು ಹೈಕೋರ್ಟಿನಲ್ಲಿ ವ್ಮಾಜ್ಮಹೂಡಿ ಅವನ ಆಸ್ತಿಯನ್ನೆಲ್ಲಾ ಕಸಿದುಕೊಂಡರು 
(ಬಂಕಿಮ. ೧೩೨). (? .! ತಮಿ. ವಿಯಾಚ್ಚಿಯಮ್‌ ; ತುಳು. ವ್ಯಾಜ್ಯ; ತೆಲು. ವ್ಯಾಜ್ಯ, 
ವ್ಯಾಜ್ಕೆ./ ಮರಾ. ವ್ಯಾಜ್ಕ ವ ಚಿಂತೆ./ ಸಂ. ವ್ಮಾಜ ವ ಕಪಟ, ಮೋಸ] 


ವ್ಯಾಜಸಂಸ್ತವ (ನಾ). [ಕಾವ್ಮಮಾ] ಒಂದು ಬಗೆಯ ಅಲಂಕಾರ ;|೪| ವ್ಯಾತ್ಯುಕ್ಷಿ (ನಾ). ಪರಸ್ಪರ ನೀರೆರಚುವುದು ; ನೀರಾಟ ; ಜಲಕ್ರೀಡೆ : 


ಸ್ತೋತ್ರರೂಪದಲ್ಲಿ ನಿಂದೆಯೂ ನಿಂದೆಯ ರೂಪದಲ್ಲಿ ಸ್ತೋತ್ರವೂ 


ವರ್ಣಿತವಾಗುವ ಅಲಂಕಾರ : ತಗುಳೆ ಪಟೌ್‌ವಂತೆ ಕೆಯ್ಮಿಗೆ ಪೊಗಬ್ಟುದು ತಾಂ | 


ವ್ಯಾಜಸಂಸ್ತವಾಖ್ಯಮೆನಿಕ್ಕುಂ (ಕಾವ್ಕಾವ. ೭೫). ([ಸಂ.) | 

ವ್ಯಾಜಸ್ತುತಿ (ನಾ). [ಕಾವ್ಯಮಾ] ಒಂದು ಬಗೆಯ ಅಲಂಕಾರ ;೫ ""ಸ್ತೋತ್ರದ | | 
ರೂಪದಲ್ಲಿ ನಿಂದೆಯೂ, ನಿಂದೆಯ ರೂಪದಲ್ಲಿ ಸ್ತೋತ್ರವೂ |ಆ 
ವರ್ಣಿತವಾಗಿದ್ದರೆ ಅದು "ವ್ಯಾಜಸ್ತುತಿ' (ಕೈವಿಡ ೨೮೮) : ಅತಿಶಯಮಾಗಿದೆ' 


ಅನಿಬರುಮವರ್‌ ವ್ಯಾತ್ಕುಕ್ಸೀಶಕ್ತರೋಕುಳಿಯಾಡಿದರ್‌ (ವರ್ಧಮಾ. ೧೨-೪೦). 
[ಸಂ. ವ್ಕಾತ್ಮುಕ್ಲೀ] 


ವ್ಯಾದೀರ್ಣ (ನಾ). [ನಾಟ್ಕ] ನೃತ್ಯದಲ್ಲಿ ಗದ್ದವನ್ನು ಚಾಚುವ ಒಂದು 


ಭ್ರ 

ಭಂಗಿ ; ೪ "ಗಡ್ಡವನ್ನು ನೀಡುವುದು ; ಆಕಳಿಸುವುದು, ಆಲಸ್ಕ ಇವುಗಳಲ್ಲಿ 
ಇದನ್ನು ವಿನಿಯೋಗಿಸಬೇಕು'' (ಲಾಸ್ಕರ. ೨೮೧ ಗದ್ಯಾನುವಾದ) : ನಿಡುಚಿಬುಕಂ 
ವ್ಮಾದೀರ್ಣಂ (ಲಾಸ್ಕರಂ. ೩-೧೦೦). (ಸಂ.] 


ವ್ಯಾಥ ೮೦೫೨ 


ವ್ಯಾಧ (ನಾ). ೧. ಬೇಟೆಗಾರ ; ಬೇಡ ; ಕಿರಾತ : ಅಭಯಾರ್ಥಿವ್ಕಾಧರಾಜಪ್ರತತಿ i 
ಗಭಯಮಂ ಕೊಟ್ಟು (ಆದಿಪು. ೧೩-೭೮) ; ವ್ಯಾಧನೊಂದು ಮೊಲವ ತಂದರೆ ಸಲುವ 
ಹಾಗಕ್ಕೆ ಬಿಲಿವರಯ್ಮ (ಬಸವ. ೧೫೮) ; ನೀಚೆ ಪಡೆದರ್ಭಕಗೆ ಮೂಜು ಕಣ್ಣಿಹವೆಂದು 
ಪುರಜನ ವ್ಯಾಧಭಜಕಸಮುದಾಯಕ್ಕೆ ಮಾರಹರ ಪೇಳಲು (ಪ್ರೌಢರಾ. ೧೦-೭). 
೨. ದುರುಳ ; ನೀಚ. (ಸಂ.) 

ವ್ಯಾಧನಿವಾಸ (ನಾ). ಬೇಡರು ವಾಸಿಸುವ ಸ್ಥಳ ; ಬೇಡರ ಹಟ್ಟಿ : ಮಹೇಂದ್ರ 
ಸಿಂಹನೊರ್ವನೆ ನಾನಾವಿಧ ಗಿರಿಗಹನ ವಿಷಯ ವಿಷಮಪ್ರದೇಶಂಗಳುಮಂ ವ್ಯಾಧ 
ನಿವಾಸಂಗಳುಮಂ ಯಥಾಕ್ರಮದಿಂದಂ ಕಟೌ್‌ದು ಪೋಗಿ (ವಡ್ತಾರಾ. ೫೪-೯). 1ಸಂ.] 

ವ್ಯಾಧಿ (ನಾ). ೧. (ದೈಹಿಕ) ರೋಗ ; ಖಾಯಿಲೆ ; ಬೇನೆ : ಸನತ್ಕುಮಾರಭಟಾರರು 
ಮೇಟುನೂಲುಂ ವ್ಯಾಧಿಗಳಂ ನೂಜುವರುಷಂಬರೆಗಂ ಸೈರಿಸಿ ಘೋರವೀರತಪಶ್ಚರಣಂ 
ಗೆಯ್ದು (ವಡ್ಡಾರಾ. ೭೦-೧೧) ; ಬಳೆಯಿಸುವುದು ನೀತಿಯೆ ವಿರೋಧಿಯಂ ವ್ಯಾಧಿಯುಮಂ 
(ಜಗವ. ೩-೨೨). ೨. ಒ೦ದು ಬಗೆಯ ಸಸ್ಕ : ""ಗದಂ - ವ್ಯಾಧಿ, ಕೋಷ್ಠ, ವಿಷ'' 
(ಓಪಥ. ೪೪) ; ""ವ್ಯಾಧಿ - ಚಂಗಲುಕೋಷ್ಠ'' (ಪಂಡಿತ. ೨೧೭). (ಸಂ.) 

ವ್ಯಾಧಿಗ್ರಸ್ಥ (ನಾ). ಬೇನೆಗೆ ಒಳಗಾದವನು ; ರೋಗಪೀಡಿತನಾದವನು : 
ಪಥ್ಮ ಅರುಚಿಯಾಗುವ ವ್ಮಾಧಿಗ್ರಸ್ತನಂತೆ (ಚಿತಂಬಾ. ೭). [ ಆ ಸಂ. ವ್ಯಾಧಿಗ್ರಸ್ತ) 

ವ್ಯಾಧಿಘಾತ (ನಾ). ಒಂದುಬಗೆಯ ಔಷಧೀಸಸ್ಮ : "'ವ್ಯಾಧಿಘಾತ - 
ಕಕ್ಕೆಗಿಡ'' (ಪಂಡಿತ. ೨೧೭). [ಸಂ.] 

ವ್ಯಾಧಿತ (ಗು). ೧. ಖಾಯಿಲೆಯಿಂದ ಕೂಡಿದ ; ರೋಗಪೀಡಿತವಾದ. 
(ನಾ). ೨. ಖಾಯಿಲೆ ಬಿದ್ದವನು ; ರೋಗಗ್ರಸ್ತ ; ರೋಗಿ : ಮೆಚವ 
ಗಜಹಯಶಾಲೆಯಲಿ ಮೈಮುಳಾಕ ವೃದ್ಧ ವ್ಯಾಧಿತಾವಳಿ ಮಲ್‌ಗುದುರೆ ಮಟ್‌ಯಾನೆ 
ತೆಗೆದವು ಲಕ್ಕಸಂಖ್ಕೆಯಲಿ (ಕುವ್ಮಾಗ. ೪-೧೬). 1ಸಂ.] 

ವ್ಯಾಧಿನಿರ್ಹರಣ (ನಾ). ರೋಗನಿವಾರಣೆ ; ವ್ಯಾಧಿನಿರ್ಮೂಲನ : ಇಂದು 
ಇಷ್ಟದೇವತಾಸಮಾರಾಧನಂಗೆಯ್ತು ರಾಸಭಮಂ ವ್ಯಾಧಿನಿರ್ಹರಣಾರ್ಥಂ ದಿವ್ಕೌಷಧ | 
ಮೆಂದು ಬಗೆದಾರೋಗಿಸಿಂ (ಪೇಚತಂ. ೨೮೪-೧೮). (ಸಂ.] 


10 
I 


ವ್ಕಾ 


5 ವ್ಯಾಪಕತ್ತ (ನಾ). 


ವ್ಯಾಪಾರಕೇಂದ್ರ 


ತಾನೊಬ್ಬನೆ ಸರ್ವಜ್ಞನೆಂಬಂತೆ ಅವರ ಬಾಯಿ ಮುಚ್ಚಿಸಿ ವ್ಯ್ಮಾಪಕನಂತೆ ಮಾತಾಡು 
ತ್ತಿದ್ದನು (ಪುನರು. ೨೫). [ಸಂ.1 


ವ್ಯಾಪಕತೆ (ನಾ). ಹಬ್ಬಿರುವಿಕೆ ; ವ್ಯಾಪಿಸಿರುವಿಕೆ : ಅವರು ವಿಶ್ವದ ಅನಂತತೆ 


ಮತ್ತು ಅಪರಿಮಿತ ವ್ಯಾಪಕತೆಗಳನ್ನರಿಯಲಿಲ್ಲ (ಜುಕ್ತಾರ. ೫ ಪೀಠಿಕೆ). [ಸಂ. ವ್ಯಾಪಕತಾ) 
ವ್ಯಾಪಕತೆ : ಶಿವನ ಸರ್ವಕರ್ತತ್ವ , ಸರ್ವಜ್ಞತ್ವ, 
ಪೂರ್ಣತ್ತ ,ನಿತೃತ್ತ , ವ್ಮಾಪಕತ್ವ ಎಂಬ ಶಕ್ತಿಗಳು . . . ಕ್ರಮೇಣ ಪಂಚಕಂಚುಕ 
ಗಳಾಗುತ್ತವೆ (ಭಾರದ. ೨೧೪). [ಸಂ.) 


ವ್ಯಾಪನೆ (ನಾ). ಹರಡಿದುದು: ಸುತ್ತುಮುತ್ತು ಇರುವ ಊರುಗಳಿಗೂ ಗ್ರಾಮಗಳಿಗೂ 
ವ್ಯಾಪನೆಯಾಗಿತ್ತು (ಮಾಮರಾ. ೪೩). [ಸಂ. ವ್ಯಾಪನ] 

ವ್ಯಾಪರಿಸು (ಕ್ರಿ). ಕಾರ್ಯಮಾಡು ; ವ್ಯವಹರಿಸು : ಆಲಿಂಗ ತನ್ನಸರ್ವಾಂಗದಲ್ಲಿ 
ತಾ ವ್ಯಾಪರಿಸುವಲ್ಲಿ . . 


. ಅಂದಂದಿಗೆ ಬಂಧ ಮೋಕ್ಷಕರ್ಮ ಹಿಂಗಿ ನಿಂದ ನಿಜ 


ಲಿಂಗಾಂಗಿಗೆ ಭರಿತಾರ್ಪಣ (ಸರ್ವವ. ೧೩೦-೬೫೭) ; ಸೃಷ್ಟಿವಿಧಾನಕರ್ಮದಲಿ 
ವ್ಯಾಪರಿಸಲೆನ್ನನು ರಜೋಗುಣ ಲೇಪಿಸದು (ನಭಾಗ. ೨-೨-೨). "ವ್ಯಾಪಾರಿಸು' ಪರಾ. 


[ಆ ವ್ಯಾಪಾರ + - ಇಸ್ಕು) 


151 ವ್ಯಾಪಾದ (ನಾ). ೧. ನಾಶ ; ಧ್ವಂಸ. ೨. ಬೇರೆಯವರನ್ನು ಹಿಂಸೆಪಡಿಸುವ 
ಹಂಚಿಕೆ 
ಧ್ರೋಹಮಾಡಬೇಕೆಂಬ ಕೆಟ್ಟ ಇಚ್ಛೆಯ ಪೆಸರು'' (ಸಿದ್ಧಾಂತಿ. ೪೫) ; 
ವ್ಯಾಪಾದ . . , ವಿಚಿಕಿತ್ಸೆ ಎಂಬ ಐದು ನೀವರಣಗಳಿಗೆ ಜರಡಿಯೆಂಬುದು ಸಂಜ್ಞೆ 


ಹಿಂಸಾಬುದಿ 


್ತಿ 2 "ಮ್ಮಾಪಾದಃ, ದ್ರೋಹಚಿಂತನಂ - ೨ 


ಕಾಮಚ್ಛಂದ 


(ಸಂ. 


(ಬುದ್ಧಪ. ೭೩). 


ಪಾದಕ (ಗು). ೧. ನಾಶಗೊಳಿಸುವ ; ಧ್ವಂಸಮಾಡುವ. ೨. ಕೊಲ್ಲುವ ; 
ಕೊಲೆಮಾಡುವ. (ನಾ). ೩. ಬೇರೆಯವರನ್ನು ಹಿಂಸೆಗೊಳಪಡಿಸುವವನು ; 
ಹಿಂಸಕ ; ಪೀಡಕ : ನಿಶಿತಾಸಿ ಮುಸಲ ಮುದ್ಗರಾದಿ ಪ್ರಹರಣತಾಡನಪೀಡನಾದಿಗಳಿಂ 
ವ್ಯಾಪಾದ್ಮಮಾನಶರೀರನುಂ ವ್ಯಾಪಾದಕರೊಳ್‌ ಇನಿತಪ್ಪೊಡಂ ಮನೋವಿಷಾದಮಂ 
ಮಾಡದನುಂ (ತತ್ತ್ವಪ್ರ. ೩೩೫). [ಸಂ.) 


ವ್ಯಾಧಿಸ್ಥ (ಗು). ಎ ವ್ಯಾಧಿತ ೧ : ಸುಣ್ಣವಿಲ್ಲ ಭಾಗವತರೆ. . . ವೀಳ್ಕ ಹಾಕುವವನಲ್ಲ |25| ವ್ಯಾಪಾದನ (ನಾ). ಕೊಲೆ ; ವಧೆ : ""ಮಾರಣಂ, ನಿಶರಣಂ . . . ವ್ಯಾಪಾದನಂ 


ವ್ಯಾಧಿಸ್ಥ ಗಂಡನು ಬಾಳು ಸಟೆ ಎನ್ನ ಬಾಯಿ ನೋಡಿ (ಪುರಂದ. ೨-೮೪-೧). (ಸಂ. 

ವ್ಯಾನ (ನಾ). ಶರೀರದಲ್ಲಿರುವ ಪ್ರಾಣ, ಅಪಾನ, ವ್ಯಾನ, ಉದಾನ ಮತ್ತು 
ಸಮಾನಗಳೆಂಬ ಐದು ಪ್ರಾಣವಾಯುಗಳಲ್ಲಿ ಒಂದು 
ವ್ಯಾನಮಕ್ಕುಂ'' (ಮಂಗರಾ. ೧೫-೧೨) ;ವಾಯು ಅಗ್ನಿಯು ಬೆರಸಿದಲ್ಲಿ ವ್ಯಾನ ವಾಯುವಿನ | 
ಜನನ (ಸಿದ್ದೇವ ೨೯-೭೪) ; ಪ್ರಾಣಾಪಾನ ವ್ಯಾನೋದಾನ ಸಮಾನಗಳೆಂಬ ಪಂಚಪ್ರಾಣಗಳು |30 
ಹುಟ್ಟುವುವು (ಒಂದಸಾ. ೧೯೬). [ಸಂ.) 

ವ್ಯಾನಮ್ರ (ಗು). ವಿನಮ್ರವಾದ ; ವಿನಯದಿಂದ ಕೂಡಿದ : ವ್ಮಾನಮ್ರ 
ಶ್ರೀಮುಖಸುರವಧೂವಕ್ತಪದ್ಮಪ್ರಭಾಂಭಸ್ನಾನೋನ್ಮೀಲತ್ರದಕಮಳೆ . . . ಗೌರೀ 
ನೀನೆನ್ನಂ ರಕ್ಷಿಪುದು (ರಾಜಶೇ. ೨-೧೪೫). [ಸಂ.] 

ವ್ಯಾಪ (ನಾ). ೧. ವೃವಹಾರ ; ದಂಧೆ ; ಕೆಲಸ : ನನಗೋ ಈ ಪತ್ರಿಕೆಯ 
ವ್ಯಾಪದಲ್ಲಿ ಇರಬೇಕಾಗುತ್ತದೆ (ಇಪ್ಪಕ. ೨೪೧). ೨. ಗೀಳು ; ಆಸಕ್ತಿ : ನನಗೀಗ ದೇವರ 
ನಾದ ಹತ್ತಿತ್ತು. ನನಗೆ ಮತ್ತೆ ಯಾವ ವ್ಕಾಪವೂ ಇದ್ದಿಲ್ಲ (ಸ್ಮೃತಿಚಿ. ೨೧೬). 

(ಇ---ಮರಾ. ವ್ಯಾಪ) 

ವ್ಯಾಪಕ (ಗು). ೧. ಹರಡುವ ; ಆವರಿಸುವ ; ತುಂಬುವ : ಕರುಣಕಥೆಗಳನ್ನೂ 
. : . ವ್ಯಾಪಕರೂಪದಲ್ಲಿ ಸ್ಪಷ್ಟಗೊಳಿಸಿದ್ದಾರೆ (ಭಾರತಿ. ॥ ಪೀಠಿಕೆ. ೨. ಎಲ್ಲಕಾಲಕ್ಕೂ 
ಸತ್ಮವಾಗಿರುವ; ನಿತ್ಯವಾದ : ಅಣುವೂ ವ್ಯಾಪಕವೂ ಅಲ್ಲದ ವಸ್ತುಗಳು ನಾಶ 
ಹೊಂದುತ್ತವೆ (ಭಾರದ. ೨೩೬). (ನಾ). ೩. ಎಲ್ಲೆಲ್ಲೂ ಆವರಿಸಿರುವಂಥದು ; 
ಸರ್ವವ್ಮಾಪಿಯಾದುದು : ನಿಯತಪ್ರತೀತಿಯಂ ಕಳೆಯಲಕ್ಕುಮೇ ವ್ಮಾಪಕಮಂ 
(ಕಎರಾ. ೩ ೩೦) ; ಅಧಿಕದೇಶದಲ್ಲಿರುವ ವಸ್ತುವಿಗೆ ವ್ಮಾಪಕವೆಂದು ಹೆಸರು 
(ಭಾತತ್ತ್ವ.೧೭೭). ೪. ಎಲ್ಲಕಡೆ ಇರುವವನು ; ಸರ್ವರನ್ನು ಪ್ರತಿನಿಧಿಸುವವನು : 

ನಿಯಾಮಕ ವ್ಯಾಪಕಯೆಂದಣಿದು (ಹಸಾರ. ೪-೨೯) : ಆ ವ್ಯಕ್ತಿ 


ಅ 
ಆ 


40 


4s 


= 
ಸಾಷಕ 


ಪ್ರಾಪಕ 


*"ಸರ್ವದೇಹಾನಿಲಂ | ವ್ಯಾಪಾದಿತ (ಗು). ನಾಶವಾದ ; ಇಲ್ಲವಾದ 


ವ್ಯಾ. 


. ಸಂಜ್ರಪನಂ - ಈ ೨೧ ಕೊಲೆ'' (ಹಲಾಯು. ೭೮-೩೨೪) ; ಬಾಲಕ್ರೀಡೆಯೆ 


ಪೂತನಾಬಕಮುಖವ್ಮಾಪಾದನಂ (ವಸ್ತವಂ. ೨-೧೧). ಸಂ.) 


ಸಂಭ್ರಮಾಕುಲಿತಚಿತ್ತಂ 
ಸ್ವಯಂಪ್ರಬೆಗಮಲ್‌ಪಿ ವಿಷಾದ ವ್ಯಾಪಾದಿತಪ್ರಮೋದರಾಗಿರ್ಪಿನೆಗಂ(ಶಾಂತಿಪು. ೬-೩೦ವ). 


[ಸಂ.) 


ವ್ಯಾಪಾರ (ನಾ). ೧. ಉದ್ಯೋಗ ; ವ್ಯವಹಾರ : ""ವ್ಯಾಪಾರಮೆಯು ದ್ಕೋಗಂ'' 


(ಭಾರನಿ. ೫೯): ವ್ಯಾಪಾರ ನಮಗಾಯಿತು ಶ್ರೀಪತಿ ಪಾದಾರವಿಂದಸೇವೆಯೆಂಬೊ 
(ಪುರಂಡ. ೨-೧೫ ಪಲ್ಲವಿ). ೨. ಕಾರ್ಯಶಕ್ತಿ ; ಚಟುವಟಿಕೆ : ವಿದ್ಮಾರ್ಥಿಗಳಾಗಿ 
ಗುರುಶುಶ್ರೂಷಾದಿ ವ್ಯಾಪಾರದಿಂ ಭರವಸಂಗೆಯ್ದು (ಸುಕುಮಾ.೨-೫೫ ವ); 
(ಧರ್ಮವೆಂಬುದು) ಪುರುಷನ ವ್ಯಾಪಾರಕ್ಕೆ ಅಧೀನವಾಗಿರುತ್ತದೆ (ಬ್ರಹ್ಮಭಾ. ೧೧). 
೩. ಕೊಳ್ಳುವ, ಮಾರುವ ವ್ಯವಹಾರ ;ವಾಣಿಜ್ಯ : ಬೂಸದ ವ್ಮಾಪಾರವಾದರೂ 
ತಕ್ಕಮಟ್ಟಿಗೆ ನಡೆಯುತ್ತದೆ (ಮುಂಬಯಿ. ೪-೧೪೩). ೪. ಕೆಲಸ ; ಕಾರ್ಯ ; ಕ್ರಿಯೆ | 
ಪೌರವಾರವಿಲಾಸಿನಿಯರಾತ್ಮೀಯಭವನವ್ಕಾಪಾರ ಚಿಂತಾಂತರಾಳಾಪಂಗಳಂ ಮಜ'ದು 
(ಸುಕುಮಾ. ೧೧-೭ ವ); ಜನನಿ ಪಿತ ಭೂವಾರಿದಾಂಬರವೆನಿಪ ಪಂಚಾಗ್ನಿಯಲಿ ನಾರಾಯಣನ 
ತ್ರಿಂಶತಿಮೂರ್ತಿಗಳ ವ್ಯಾಪಾರವ್ಯಾಪ್ತಿಗಳ ನೆನೆದು (ಹಸಾರ. ೬-೧). [ಸಂ.) 


ವ್ಯಾಪಾರಕ (ನಾ). ತೊಡಗಿರುವವನು ; ವೃವಹರಿಸುವವನು : ವಿಶ್ವವಿದ್ಮೇಶ್ವರ 


ನುಮಪಗತಾನೇಕಲೋಕವ್ಕಾಪಾರಕನುಂ [ಪಾಠಾಂ. ವ್ಯಾಪಾರನುಂ] ಜನ್ಮಾಂತರಾಭ್ಮಸ್ತ 
ಕಲಾಕುಶಲನುಂ (ಆದಿಪು ೮-೩ ವ). [ಸಂ.) 

ಪಾರಕೇಂದ್ರ (ನಾ). ವಾಣಿಜ್ಮವಹಿವಾಟುಗಳು ನಡೆಯುವ ಮುಖ್ಯಸ್ಥಳ ; 
ಮಲಯ . . . ಹಳೆ ವ್ಯಾಪಾರಕೇಂದ್ರಗಳಾದ ಸಿಂಗಪುರ, ಪೀನಾಂಗ್‌, ಮಲಕ್ಕಾ ಇದಕ್ಕೆ 


ಸೇರಿವೆ (ಭೂಎವ. ೪೧೧೫. [೫0.1 


ವ್ಯಾಪಾರಗಾರ 


ವ್ಯಾಪಾರಗಾರ (ನಾ). ವಾಣಿಜ್ಯವಹಿವಾಟು ನಡೆಸುವವನು ; ಕೊಳ್ಳುವ , 
ಮಾರುವ ವೃವಹಾರವನ್ನು ಮಾಡುವವನು ; ವ್ಯಾಪಾರಿ ; ವಣಿಕ : 
ವ್ಯಾಪಾರಗಾರರಿಗೆ ಹೆಚ್ಚು ಸಾಲದ ಹಣವೊದಗಿಸಬೇಕೆಂದಾಗ ನೇರವಾಗಿಯೋ 
ಪರೋಕ್ಸವಾಗಿಯೊ ಸೆಂಟ್ರಲ್‌ಬ್ಕಾಂಕಿನ ಸಹಾಯವನ್ನು ಪಡೆಯಬೇಕಾಗುತ್ತದೆ | 
(ಹಣಪ್ರ ೧೭೯. (ವ್ಯಾಪಾರ ೬ - ಗಾರ (ಆ- ಕಾಜ)) i 

ವ್ಯಾಪಾರಚಿಹ್ನೆ (ನಾ). ವ್ಯಾಪಾರದಲ್ಲಿ ಯಾವುದಾದರೂ ಒಂದು ವಸ್ತುವಿನ 
ಮೇಲೆ ಅದನ್ನು ಉತ್ಪಾದಿಸುವವರು ತೋರಿಸುವ ವೈಯಕ್ತಿಕವಾದ 
ಗುರುತು ; ವ್ಕಾಪಾರಸ್ವಾಮ,ಮುದ್ರೆ : ಏಕಸ್ವಗಳು; ನವನಿರ್ಮಿತಿಗಳು ಮತ್ತು 
ಸಕ್ಸೆಗಳು ; ಕೃತಿಸ್ತಾಮ್ಮ; ವ್ಯಾಪಾರಚಿಷ್ನೆಗಳು ಮತ್ತು ಪಣ್ಮಚಿಷ್ನೆಗಳು (ಭಾಧಾನ. ೨೮೨). 

(ಸಂ. ವ್ಮಾಪಾರಚಿಹ್ನ) | 

ವ್ಯಾಪಾರದಾರ (ನಾ). ಎ ವ್ಮಾಪಾರಗಾರ : ಇದು ಅನುಭವಕ್ಕೆ ತಂದ ಈ ಮಾಲಿನ | 

ವ್ಯಾಪಾರದಾರರಿಗೆ ಮಾತ್ರ ಗೊತ್ತೇ ಇರಬಹುದು (ಮುಂಬವ್ಕಾ. ೨೮೪). | 
(ವ್ಯಾಪಾರ *- - ದಾರ) 

ವ್ಯಾಪಾರನೀತಿ (ನಾ). ವ್ಯಾಪಾರ ಮಾಡುವ ಪದ್ದತಿ ; ವಾಣಿಜ್ಯದ ರೀತಿ ನೀತಿ : 

ಆಗ ವ್ಯಾಪಾರನೀತಿಯನ್ನೂ ಪ್ರಮಾಣಗಳನ್ನೂ ವ್ಯತ್ಮಾಸಮಾಡಿಕೊಂಡು ಆ 
ಜಸ್ವಿತಿಯಿಂದ ಪಾರಾಗಬೇಕಾದೀತು (ಹಣಪ್ರ. ೧೭೭). (ಸಂ.] | 
ವ್ಯಾಪಾರಸಂಸ್ಥೆ (ನಾ). ಕೊಳ್ಳುವ ಮತ್ತು ಮಾರುವ ಸಂಸ್ಥೆ ; ವ್ಯಾಪಾರವನ್ನು 
ಸಡೆಸುವ ಸಂಸ್ಥೆ : ೧೯೪೮ರಲ್ಲಿ ಅಂತರರಾಷ್ಟ್ರೀಯ ವ್ಯಾಪಾರಸಂಸ್ಥೆಯೊಂದನ್ನು | | 
ಸ್ಥಾಪಿಸಲು ಹವಾನಾ ಪ್ರಣಾಳಿಕೆ ಎಂಬ ಕರಡು ಒಪ್ಪಂದವನ್ನು ತಯಾರಿಸಲಾಯಿತು | 


10 


135, 


(ಬಿಕೋ. 4, ೧೦೪). (ಸಂ, ವ್ಯಾಪಾರಸಂಸ್ಕಾ। ಸ್ಟ 
ವ್ಯಾಪಾರಸ್ಥ (ನಾ). ಎ ವ್ಯಾಪಾರಗಾರ : ವ್ಯಾಪಾರಸ್ಥರೂ ಎಲ್ಲಿ ಅಗ್ಗವಾದ ಬೆಲೆಗೆ | 


ಸಾಮಾನು ಸಿಕ್ಕುವುದೂ ಅಲ್ಲಿ ಅದನ್ನು ಕೊಳ್ಳುವರು, ಎಲ್ಲಿ ಪೇಟೆಧಾರಣೆ ಏರಿ ಹೆಚ್ಚು , | 

ಲಾಭ ಬರುವುದೊ ಅಲ್ಲಿ ತಮ್ಮ ಸಾಮಾನನ್ನು ಮಾರುವರು (ಹಣಪ್ರ. ೫5). [ಸೆಂ.| 

ಪಾರಿ (ನಾ). ೧. ಯಾವುದಾದರೂ ಕೆಲಸದಲ್ಲಿ ತೊಡಗಿರುವವನು ;; 

ಉದ್ಯೋಗಸ್ಥ : ಅತಿಪ್ರಮತ್ತನಾಗಿ ದ್ವಂದ್ವದುಃಖವನ್ನು ಸಹಿಸದೆ ಯೋಗಕ್ಷೇಮ [zs 
ವ್ಯಾಪಾರಿಯಾದಂಥವನಿಗೆ ನಿಷ್ಕಾಮತ್ವವು ಕೂಡದು (ಕೃವಾಭೀ. ೩೬). ೨. ಕ್ರಯವಿಕ್ರಯ | 
ಮಾಡುವವನು ; ವರ್ತಕ ; ಹರದ ಮದೋನ್ಮತ್ತರು ಒಬ್ಬ 
ವ್ಯಾಪಾರಿಯ ಹಡಗನ್ನು ಹಿಡಿದುಕೊಂಡಿದ್ದರು (ಆರ್ಯಕ. ೫೨). [ಸಂ. pp 

ವ್ಯಾಪಾರಿಗ (ನಾ). ಎ ವ್ಮಾಪಾರಿ : ವ್ಯಾಪಾರಿಗನಾಗಿ ದೇಶದೇಶಗಳನ್ನು 
ನೋಡಿದ್ದ ಅವನು ಇಂತಹ ಕಲಾಕುಶಲತೆಯನ್ನು he 
(ಶಾಂತಲಾ. ೧೩೩). [ವ್ಯಾಪಾರ ಇ. -ಣಗೆ] 

ವ್ಯಾಪಾರಿಸು (ಕ್ರಿ). ವ್ಯವಹರಿಸು ; ಕಾರ್ಯಮಾಡು : ವ್ಯಾಪಾರಿಸುವುದಕ್ಕೆ 
ಯೋಗ್ಯವಲ್ಲದಂತಪ್ಪ ಠಾವಿನೊಳ್‌ ಆವನೊರ್ವಂ ವೃವಹರಿಸಲಿಚ್ಛೈಸಿಹಂ ಆತಂ 
ಕೀಲನುರ್ಚಿದ ಕೋಡಗನಂತೆ ಕೇಡನೈದುವಂ (ಪಂಚತಂ. ೨೯-೧೦) ; ಶ್ರುತಜ್ಞಾನಂ 
ತದ್ವಿಷಯಂಗಳೊಳು ವ್ಯಾಪಾರಿಸುಗುಂ (ತಸೂವೃ. ೨೫). [ವ್ಯಾಪಾರ 4 - ಇಸ್ಕು) 

ವ್ಯಾಪಾರೀಬುದ್ಧಿ (ನಾ). ಲಾಭವನ್ನು ಗಳಿಸುವ ಚತುರತೆ ; ವ್ಯಾವಹಾರಿಕ | 
ಜಾಣತನ : ನಿನ್ನ ವ್ಕಾಪಾರೀಬುದ್ದಿ ಈ ಹುಡುಗನನ್ನು ಈಗ ಸಾಕಿದರೆ ಮುಂದೆ ತನಗೆ 
ಕೈಲಾಗದಿದ್ದಾಗ ಸಲಹಲಿಕ್ಕಾದೀತು ಎಂದೆಣಿಸಿತು (ಮುಂಗಾಮು. ೭). ಸಂ.) 

ವ್ಯಾಪಿ (ನಾ). ೧. ಎಲ್ಲೆಲ್ಲೂ ವ್ಯಾಪಿಸಿರುವ ಗುಣ. ೨. ಯೋಗಿಯು 
ಮೈಮೇಲೆ ಹಾಕಿಕೊಳ್ಳುವ ಬಟ್ಟೆ ; ಯೋಗಪಟಿ : ""ಯೋಗಪಟ |40 
ವ್ಯಾಪಿಯಕ್ಕು'' (ಮಂಗರಾ. ೩೬-೯). ೩. ವ್ಯಾಪಿಸಿರುವವನು ; ಆವರಿಸಿರುವವನು : i 
ಜೀವನೂ ಅಣುವಾಗದೆ, ವ್ಮಾಪಿಯಾಗದಿದ್ದಲ್ಲಿ ಅನಿತ್ಮನಾದಾನು (ಭಾರದ. ೨೩೬). 

[ಸಂ. ವ್ಯಾಪಿನ್‌) 

ವ್ಯಾಪಿತ (ಗು). ತುಂಬಿರುವ ; ವ್ಯಾಪಿಸಿರುವ ; ಹರಡಿದ : ಮುಂದೆಸೆಯೊಳುದಿತ | | 

[ಸಂ.] 

; ಹಬ್ಬು : ಮಣಿದೀಪಕಲಾಪೋದ್ಕ 


: ಇಬ್ಬರು 


30 


| 
| 
| 
| 
| 
| 
| 


38 


ವ್ಯಾಪಿತಾಂತರ್ಗತ ಸುವಾಸನೆ ರಂಜಿಸುತ್ತಿರಲು (ಬಸಪು. ೩೩-೭). 4s 


ವ್ಯಾಪಿಸು (ಕ್ರಿ). ೧. ಆವರಿಸು ; ಹರಡು 


೮೦೫೩ 


ವ್ಯಾಪ್ತ (ಗು). ೧. ವ 


ವ್ಯಾಪ್ತಿ 


ಜ್ಹೊ (ತಿಗಳ್‌ ದಿಶಾಮಂಡಲಮಂ ವ್ಯಾಪಿಸುತಿರೆ (ಆದಿಪು. ೫-೪೦) ; ಆಪಾದಮಸ್ತಕಂ 
- ಬಳ್ಳಿಯುಂ ಪುತ್ತುಗಳುಂ ವ್ಯಾಪಿಸಿದುವು (ಧರ್ಮಾಮ್ಮ ೨-೨೧೮) ; ಪರಿಮಳಿಸುವ 
ಸಾಂಬ್ರಾಣಿಧೂಪವಾಸನೆ ದಿಕ್ಷಟವ ವ್ಯಾಪಿಸೆ (ಕಂನಎ. ೭-೧೦೨); ವಿಷವು ಅವನ 
ರಕ್ತವನ್ನು ಸೇರಿ ಅವನ ಶರೀರವನ್ನು ವ್ಯಾಪಿಸಿತು (ಮಣಿಸ. ೫೦). ೨. ಚಲಿಸು ; 
ಅಲುಗಾಡು : ನಟ್ಟಡವಿಗೆ ನಡೆತಂದೇಲ್‌ ಬಿಲ್ವಾಗ್ರಮಂ ವ್ಯಾಪಿಸದತ್ತಿತ್ತಂ 
ಮೃಗಧ್ಯಾನದೊಳಿರೆ (ಪಂಪಾಶ. ೧೫). ೩. ಮುನ್ನುಗ್ಗು ; ತಲೆಹಾಕು : ಪರರ 
ಕಾರ್ಯಕ್ಕೆ ವ್ಯಾಪಿಸದೆ ಸುಮ್ಮನೆ ಇರು (ಕೃವಾಸ. ೧೩೨). (ವ್ಯಾಪನ 4 - ಇಸ್ಸು] 
ವ್ಯಾಪುತ (ನಾ). ಹರಡಿದ ; ತುಂಬಿದ ; ಹಬ್ಬಿದ : ಜಲ ಅನಿಲ ಅನಳ 
ಬಯಲ ಮಿಕ್ಕಾದ ವಸ್ತುದೊಳಗೆ ವ್ಯಾಪುತನೆಂಬಗ್ಗಳಿಕೆ ಏನೋ (ಮೋಕ್ತದೀ. ೨೧- ೧-೧). 
[ಆ ಸಂ. ವ್ಯಾಪ್ತ) 
ತೊಡಗುವಿಕೆ ; ನಿರತವಾಗುವಿಕೆ : ಅವನ ಮನಸ್ಸು 
ಹಿಂದೂಧರ್ಮ, ಧರ್ಮಗ್ರಂಥಗಳ ವ್ಯಾಸಂಗ, ಗೀತೋಕ್ತಧರ್ಮದ ಪ್ರತಿಪಾದನೆ 
ಇವುಗಳಲ್ಲಿ ಹೆಚ್ಚಾಗಿ ವ್ಮಾಪೃತವಾದಂತೆ ತೋರುತ್ತದೆ (ಬಂಕಿಮ. ೧೪೪). 
೨. ಮನೆಗೆಲಸದಲ್ಲಿ ತೊಡಗಿದವನು ; ಗೃಹಸ್ಥ ; ಸಂಸಾರಿ : `“ವ್ಕಾಪೃತಂ 
(ಪಾಠಾ. ವ್ಯಾಘ್ರಕಂ) ಕುಟುಂಬಿಯೆನಲೈೆ ಮನೆವಾರ್ತೆಯುಳ್ಳನಕ್ಕು'' (ಮಂಗರಾ. ೬೯-೧೨); 
ವ್ಯಾಪೃತನೆಂದರೆ ಅದರಲ್ಲಿ ಯತ್ನಾಪಾಡುವವನು (ಹೊನುಗ. ೮6). [ಸಂ.] 


ವ್ಯಾಪೃತಿ (ನಾ). ವ್ಯವಹಾರ ; ಉದ್ಯೋಗ ; ಕಾರ್ಯ : ತಳ್ಪತಳದಿಂದೊಸೆದೆಟ್ಟು 


ವಿನಾದಿಸತ್ತಿಯಾವ್ಕಾಪೃತಿಯೆಲ್ಲಮಂ ನೆಜ*ಯನುಷ್ಠಿಸಿ ಪೋಗಿ (ಶಾಂತಿಪು. ೮-೨೦೯) ; 
ಸುಸೌಖ್ಯೋಪಚಯನಿರ್ದನುಚಿತವ್ಕಾಪೃತಿಯಿಂ ಜೈನಜನಮನೋಹರಚರಿತಂ 
(ಚಂದ್ರು. ೮-೧). [ಸಂ.) 
ವ್ಮಾಪುತ : ಶ್ರವ್ಯಮವ್ಮಾಕುಲಂ ವ್ಯಾಪ್ತದಿಗಂತಂ 
ಕಾವ್ಯಮೆಂದನ್ವಿತಸುಕವಿಜನಂ ಮೆಚ್ಚೆ (ಅಂತ್ರ ೧-೨೬). (ನಾ). ೨. ಗುಂಪು ; 
ಸಮೂಹ : “ಅಚಿತಂ, ನಿಚಿತಂ, ವ್ಯಾಪ್ತಂ . .. ಪೂರ್ಣಂ - ಈ ೯ ಸಂದಣಿ'' 
(ಹಲಾಯು. ೧೧೬೩-೧೩). ೩. ತುಂಬಿರುವವನು ;ಆವರಿಸಿರುವವನು :ವ್ಶಾಪ್ತನೆಂದರೆ 
ಒಳಗೂ ಹೊರಗೂ ಸಂಪುಟದಂತೆ ಸಕಲಪ್ರಾಣಿಗಳನ್ನು ಆವರಿಸಿಕೊಂಡಿರುವವನು 
(ಹಸಾರ. ೧೨-೨೭ ತಾತ್ವರ್ಯ). [ಸಂ.] 
ವ್ಯಾಪ್ತಿ (ನಾ). ೧. ವ್ಮಾಪಿಸಿರುವಿಕೆ ; ಹರಹು 
ಯನಅಔಯಬಹುದು (ಅವಚಂ. ೧೧೧-೫೦೨) ; ಈ ಚರಾಚೆರವಿಚಾರವ್ಮಾಪ್ತಿ 
ನಿಮ್ಮಡಿಗಗೋಚರವೆ ಶಿವಶಿವಾ ಸಾಕಿದೇತಕೆ ಬಜೌದೆ ನಾಚಿಸುವಿರಿ (ಚೈಮಭಾ. ೨-೫೫); 
ಸಮಸ್ತ ಅನುಭವಗಳ ವ್ಯಾಪ್ತಿಯು ನಮ್ಮ ಎಲ್ಲಾ ಅನುಭವಗಳಿಗಿಂತಲೂ ಎಷ್ಟೋ 
ಪಾಲು ಅಧಿಕವಾಗಿರುತ್ತದೆ (ಜೀವಾತ್ಮ. ೧೪೦). ೨. ಸಂಪೂರ್ಣತೆ ; ಪರಿಪೂರ್ಣತೆ : 
ಜನನಿಪಿತಭೂವಾರಿದಾಂಬರವೆನಿಪ ಪಂಚಾಗ್ನಿಯಲಿ ನಾರಾಯಣನ ತ್ರಿಂಶತಿಮೂರ್ತಿಗಳ 
ವ್ಯಾಪಾರವ್ಕಾಪ್ತಿಗಳ ನೆನೆದು (ಹಸಾರ. ೬-೧). ೩. ಉದ್ಯೋಗ ; ವ್ಯಾಪಾರ : 
ಕೂರ್ಪವರನಾರನೂ ಕಾಣೆನು ಡೋಹಾರ ಕಕ್ಕಯ್ಕನಲ್ಲದೆ ವ್ಯಾಪ್ತಿಯುಳ್ಳ ನಮ್ಮ 
ಮಾಚಯ್ಕ ನಿನ್ನಾಪತ್ತಿಗಿಳಿವರಯ್ಯ ಕೂಡಲಸಂಗಯ್ಯಾ (ಬಸವ. ೬೫೧) ; 
ಕಾಫಿತೋಟಗಳಲ್ಲಿ ದುಡಿಯಲು ಆಳುಗಳನ್ನು ಸರಬರಾಯಿ ಮಾಡುವವರು. 
ವ್ಯಾಪ್ತಿ ಪ್ರಾರಂಭಿಸಿ ಅನೇಕ ವರುಷಗಳಾಗಿದ್ದವು (ರಕ್ತರೂ. ೨೭). ೪. ಸತ 
ನಿರ್ವಾಹದ) ಪರಿಧಿ ; ಸೀಮೆ : ಅವು ಅನಿವಾರ್ಯವೆಂದು ಪರಿಗಣಿಸಿ, ಶಾಸನದ 
ವ್ಯಾಪ್ತಿಗೊಳಪಡಿಸುವುದರ ಮೂಲಕ ಅವುಗಳಿಗೆ ಪ್ರೋತ್ಸಾಹ ನೀಡುತ್ತೇವೆ 
(ಪುನರು. ೧೬೦). ೫. ವಸ್ತುಗಳಲ್ಲಿರುವ ಅನ್ಕೋನ್ಯಸಂಬಂಧ : ಧೂಮವಿರುವ 
ಕಡೆ ವಹ್ನಿ ಇರುವುದೆಂದೂ ವಹ್ದಿ-ಇಲ್ಲದ ಕಡೆ ಧೂಮವಿರುವುದಿಲ್ಲವೆಂದೂ ತಿಳಿದಿದೆ. 
ಧೂಮವಹ್ಲಿಗಳಿಗೆ ನಿಯತವಾದ ಸಂಬಂಧ ಇರುವುದೆಂದು ತಿಳಿದುಬರುವುದು. ಈ 
» we). ೬. [ಸಂಗೀತ] 
ಇಪ್ಪತ್ತುನಾಲ್ಕು ಬಗೆಯ ಆಲಾಪನೆಗಳಲ್ಲಿ ಒಂದು : ಆಳಾಪ ಕಾಳಾಪ ಹೆಲ್ಲಣೆ 
ವಾಪ್ತಿ ಮುಂತಾದ ಇಪ್ಪತ್ತು ನಾಲ್ಕು ತೆಜದಲ್ಲಿ ಸರಿಗಮಪಧನಿ ಎಂಬ ಸಪ್ತಸ್ವರಾಕ್ಷರಂ 
ಗಳನು... [ಸಂ.] 


; ಸರ್ವವಿದ್ಕಾಸಕಲಕಳಾವ್ಕಾಪ್ತಿ 


ಮರ್ಕರ 
ವಮುಟಿವಾ 


ನಿಯತಸಂಬಂಧಕ್ಕೆ ವ್ಯಾಪ್ತಿ ಎಂದು ಹೆಸರು (ಭಾತತ್ತ 


ಆಳಾಪಿಸಿ (ಎವೇಕ. ೧೯೧). 


ವ್ಯಾಪ್ಯ 


ವ್ಯಾಪ್ಯ (ನಾ). ೧. ಹರಡಲು ಯೋಗ್ಯವಾದುದು : ವ್ಯಾಪ್ಕವೆಂದರೆ ವ್ಯಾಪ್ತಿಗೆ 
ಆಶ್ರಯವಾದುದು ಎಂದರ್ಥ («ಭಾಶತ್ತ್ವ. ೨೭೧). ೨. ಎಲ್ಲಾ ಕಡೆಯಲ್ಲಿಯೂ 
ಆವರಿಸಿರುವವನು ; ಪರಮಾತ್ಮ : ವ್ಯಾಪ್ಮನಂದದಿ ಸರ್ವಜೀವರೊಳಿಪ್ಪ 
ಚಿನ್ಮಯ ಘೋರಭವಸಂತಪ್ಕ್ಮಮಾನರು ಭಕುತಿಗಳಿಂದಲಿಹಪರದಿ ಪ್ರಾಪ್ಯನಾಗುವನು 
(ಹಾರ. ೧೨-೨೭). ೩. [ತತ್ತ್ವ ಶಾ] ವಸ್ತುಗಳಲ್ಲಿರುವ ಅನ್ಕೋನ್ಯಸಂಬಂಧವು | 5 
ವೃಕ್ತವಾಗುವಿಕೆ : ಅನುಮಾನಪ್ರಮಾಣವು ಉಪಪತ್ತಿ, ವ್ಕಾಪ್ಕ, ಯುಕ್ತಿ, ಲಿಂಗ 
ಎಂದು ಹೇಳಲ್ಪಡುವುದು (ಒಂದಸಾ. ೨೮೧) ; ಸಾಮಾನ್ಯ ವಿಧಿಯು ವ್ಯಾಪಕ. ವಿಶೇಷ 
ವಿಧಿಯು ವ್ಯಾಪ್ಮ (ಭಾರದ. ೨೫೧). ೪. ಒಳಕೊಳ್ಳುವುದು ; ಗ್ರಾಹ್ಮವಾಗಬೇಕಾ 
ದುದು : (೪. ೫. ಒಂದು ಬಗೆಯ ಔಷಧೀಸಸ್ಕ : ""ವ್ಯಾಪ್ಶ್ಕ -- ಚಂಗಲುಕೋಷ್ಠ್ಕ'' 
(ಪಂಡಿತ. ೨೧೭). ([ಸಂ.) 

ವ್ಯಾಬದ್ಧ (ಗು). ಬಲವಾಗಿ ಬಿಗಿದ ; ಭದ್ರವಾಗಿ ಕಟ್ಟಿದ : ಕಪಿಂಜಲನುದ್ದಾಷ್ಟ 
ಪರ್ಯಾಕುಲವ್ಯಾಬದ್ಧಲಕ್ಷ್ಯದೃಷ್ಟಿಯಪ್ಪ ಮಹಾಶ್ರೇತೆಯನೆಯ್ದೆವಂದು (ಕಾದಂಉ. ೬೦೫). 

[ಸಂ.) 

ವ್ಯಾಬಾಧೆ (ನಾ). ೧. ಕಾಯಿಲೆ ; ರೋಗ : ಜರಾಮಯವ್ಕಾಬಾಧಾಬಾಧಿತ್ವಮುಂ 
ಗಂಭೀರಮೃದುಮಧುರವಾದಿತೆಯುಂ . . .ತನಗನುಸಂಗತಮಾಗೆ (ಶಾಂತಿಪು. ೧೦-ಇ೪ವು. |15 
೨. ಕಾಟ ; ಹಿಂಸೆ : ಬಿತಿಸುತವ್ಮಾಬಾಧೆಗಳ್‌ ದೇವರ್ಗಿಲ್ಲವಲಾ (ಷಂಪಭಾ. ೬"). | 

(ಸಂ. ವ್ಕಾಬಾಧ) 

ವ್ಯಾಭಾಸಿ (ನಾ). ಹೊಳಪು ; ಕಾಂತಿ : ಸಸ್ಪೃಹಸಾನಂದಸಲೀಲಸಸ್ಮಿತಮುಖವ್ಯಾಭಾಸಿ | | 
ನೋಡಿಂತು ಸನ್ನಿಹಿತಂ ಸೌಂದರರೂಪಮಿನ್ನುಮೆರ್ದೆಯೊಳ್‌ ಮಜ್ಜೀವಿತಾಧೀಶನಾ | 1 
(ಆದಿಪು ೩-೪೨). [ಸಂ.) | 

ವ್ಯಾಭಾಸಿತ (ಗು). ಹೊಳೆಯುವ ; ಕಾಂತಿಯುಕ್ತವಾದ : ವ್ಯಾಭಾಸಿತರತ್ನಚಯಂ | 
ಶೋಭಾವತಿಯೆಂಬ ಪುರವರಂ ರಂಜಿಸುಗುಂ ಪಂಚೆತಂ. ೧೮೩-೨೦). [ಸಂ.] | | 

ವ್ಯಾಭುಗ್ನ (ಗು). ೧. ಬಾಗಿದ ; ಬಗ್ಗಿದ ; ಡೊಂಕಾದ. (ನಾ). ೨. [ನಾಟ್ಕ] | | 
ನೃತ್ಯದಲ್ಲಿ ಅಭಿನಯಿಸಿ ತೋರಬೇಕಾದ ಮುಖದ ಒಂದು ಭಂಗಿ ; ಔ 
""ಮುಖವನ್ನು ಅಡ್ಡಲಾಗಿ ನೀಡುವುದು. ನಿರ್ವೇದ, ಔತ್ಸುಕ್ಕ, ಚಿಂತೆ ಇವು |25 
ಗಳನ್ನು ತೋರಿಸುವಾಗ ಇದನ್ನು 'ವಿನಿಯೋಗಿಸಬೇಕು'” (ಲಾಸ್ಮರಂ. ೨೮೨ 
ಗದ್ಮಾನುವಾದ)! ಸತಿ ವ್ಯಾಭುಗ್ನಂ . . . ವಿವೃತಂ ನುತವಿನಿವೃತ್ತಮಿವಾಜುಂ ಮತದಿಂ 
ರಂಜಿಸುಗುಮಾಸ್ಕಂ (ಲಾಸ್ಕರಂ. ೩-೧೦೪) ; ವ್ಯಾಭುಗ್ನ, ಭುಗ್ನ, ಉದ್ದಾಹಿತ, ವಿಧುತ, 
ವಿವೃತ, ವಿನಿವೃತ್ತ - ಈ ಅಯಿ ವದನಭೇದಂಗಳ್‌ (ಲಾಸ್ಮರಂ. ೩-೧೦೪ ವ). [ಸಂ.) 

ವ್ಯಾಮ (ನಾ). ೧. ಅಡ್ಡವಾಗಿ ಚಾಚಿದ ಎರಡು ತೋಳುಗಳ ಮಧ್ಯದ |30 
ಅಳತೆ ; ಒಂದುಮಾರು ಅಳತೆ : "“ವ್ಯಾಮಃ. . . ಕೈಗಳಿಂದೊಡಗೂಡಿದ ಅಡ್ಡವಾಗಿ 
ಚಾಚಲ್ಪಟ್ಟ ತೋಳುಗಳೆರಡರ ಮಧ್ಯಪ್ರದೇಶ, ಮಾರು'' (ಸಿದ್ಧಾಂತಿ. ೧೯೪). 
೨. ಒಂದುನೂರು ; ಶತ. ೩. ಅನಾರೋಗ್ಯದವನು ; ಖಾಯಿಲೆಯುಳ್ಳವನು . 
“ಅಳತೆ ಶತಂ ಸರೋಗಮಿವು ವ್ಯಾಮಸಮಾಹ್ಟಯ'' (ನಾನಾರ. ೧೩೦). [ಸಂ.] | 

ವ್ಯಾಮಿಶ್ರ (ಗು). ೧. ಕಲೆತಿರುವ ; ಬೆರೆತಿರುವ. (ನಾ). ೨. ಒಂದರೊಳಗೊಂದು |35 
ಸೇರಿರುವಿಕೆ, - ಬೆರೆತಿರುವುದು : ಈಗಿನವರ ಮನೋವೃತ್ತಿಗಳು ವಲ್ಲಿವಲ್ಲಿಯಾಗಿ 
ವ್ಯಾಮಿಶ್ರವಾಗಿ ಹೊರಟಿರುವುವು (ರಾಜ್ಮಶಾ. ೧೯). (ಸಂ.] 

ವ್ಯಾಮುಗ್ಧ (ಗು). ಅತಿಶಯವಾದ ಪ್ರೀತಿಯ : ತಾವರೆಯರಲೊಳ್‌ 
ಸರಸನಿಜಾಮೋದದೊಳೊಂದಿ ನಲಿದು ಮಕರಂದರಜೋವ್ಕಾಮುಗ್ನದೊಳೀ 
ಮುಗುಳೊಳಮಾ ಮಾಚಜಕ್ಕಿಯನಜಸಿ ಸುಲೌವುದಳಿ ಕೆಲಕೆಲದೊಳ್‌ (ಕಎರಾ. ೩-೧೨೭). 

[ಸಂ.) 

ವ್ಯಾಮೋಹ (ನಾ). ೧. ಅತಿಶಯವಾದ ಮೋಹ ; ಹೆಚ್ಚಿನ ಪ್ರೀತಿ : ಬೆಸಸಿ 
ಮಿದನೆನ್ನ ಮನದೊಂದು ಸಂಶಯಂ ಪತ್ತುವಿಡುವಿನಂ ವ್ಯಾಮೋಹಂ ಪ್ರಶಮಿಸುವಿನಂ 
(ಸುಕುಮು. ೫-೭) ; ತನೆಯನ ಮೇಲಣ ವ್ಮಾಮೋಹವುಳ್ಳುದಕೆ ತಲೆಯನೇತಕೆ ಬೈತಿರಿ 
(ಬಸಪು. ೨೪-೨೪). ೨. [ಕಾಮಶಾ] ದಶವಿಧ ಕಾಮಾವಸ್ಥೆಗಳಲ್ಲಿ ಒಂದು : 
[ಮನೋವೈ)ಕಲ್ಕ ರೋಮಾಂಚಕಸ್ತಂಭಕ ಕಂಪ (ಸ್ವೇದವೈವರ್ಣ,] ಸಂತಾಪನಾಹಾರ 


10 


40 


45 


೮೦೫೪ 


ವ್ಯಾಲ 


ವ್ಯಾಮೋಹ ಗದ್ಗದಾಶ್ರು ಮೋಕ್ಷ ಮೂರ್ಛಾಧಿ ನಾನಾವಿಕಾರಂಗಳನೊಡನೊಡನೆ 
ತೋಜುವುದುಂ (ಪಂಪಭಾ. ೪-೫೯ ವ). [ಸಂ.) 


ವ್ಯಾಮೋಹಿತ (ಗು). ೧. ಅತಿಶಯವಾದ ಮೋಹಕ್ಕೆ ಒಳಗಾದ. (ನಾ). 


೨. ಅತಿಶಯವಾದ ಮೋಹಕ್ಕೆ ಒಳಗಾದವನು : ಕಿರಾತನತಿವ್ಕಾಮೋಹಿತನಾಗಿ 
ಪೋಗದಲ್ಲಿಯೇ ನಿಂದಂ (ಪಂಚತಂ. ಅ. ೨೧೨-೨೩). [ಸಂ.] 

ವ್ಯಾಯಾಮ (ನಾ). ೧. ಅಂಗಸಾಧನೆ ; ಕಸರತ್ತು : ವ್ಕಾಯಾಮದಿಂ 
ಮೆಯ್ದಡಿಲದೆಸೆಯೆ .(ಕಾದಂಪೂ. ೩೬) ; ಒಲೆನಿನ್‌ಗೆ ವ್ಯಾಯಾಮದಿಂದಲೂ . . . 
ಪ್ರಶಂಸೆಯಿಂದಲೂ ಉತ್ಸಾಹವುಂಟಾಗಿದ್ದಿತು (ಮಲೆನಾ. ೧೦೭). ೨. ದೇಹಪರಿ 
ಶ್ರಮ ;ದಣಿವು : ವ್ಯಾಯಾಮಶ್ರಮದಿಂ ಸಡಿಲ್ಲವಯವಂ. . . ಸಮುತ್ಪಾತಕೌಕ್ಷೇಯಂ 
ರಂಜಿಸುವೊರ್ಬ ವಿಕ್ರಮಭುಜಂ ಸಂರಂಭದಿಂ ಬರ್ಪುದುಂ (ದಶಕು. ೪-೨) :ಅಡಿಗೆಯವನಿಗೆ 
ಸಾಕಷ್ಟು ವ್ಮಾಯಾಮವೊದಗಿಸುವುದೇ ಅವುಗಳ ಏಕಮಾತ್ರ ಪ್ರಯೋಜನವಾಗಿತ್ತು 
(ಪನರು. ೨೦೦). ೩. ಪ್ರಯತ್ನಪೂರ್ವಕವಾದ ಕ್ರಿಯೆ ; ಸಾಧನೆ : ಬೇಂಟೆಯಾತಂಗೆ 
ಮೃಗವ್ಮಾಯಾಮಕಾರ್ತಿಕೇಯಂ ಮೆಚ್ಚಿ ಮೆಚ್ಚುಗೊಟ್ಟಂ (ಪಂಪಭಾ. ೫-೪೭ ವ) ; 
ಧರ್ಮಪದದಲ್ಲಿ ಬುದ್ಧನು 'ವ್ಮಾಯಾಮ' ಅಮರಜೀವನಕ್ಕೆ ಹೆದ್ದಾರಿ... ಎಂದು 
ಸಾರಿದ್ದಾರೆ (ಭಾರದ. ೩೭೪). ೪. ವ. ವ್ಯಾಮ ೧: ಗಾರ್ಹಪತ್ಕಾಗ್ನಿವೇದಿಕೆಯ ಅಗಲವು 
ಒಂದು "ವ್ಮಾಯಾಮ' ದಷ್ಟಿದ್ದು ಐದುವರಸೆ . . . ನಿರ್ಮಿತವಾಗಬೇಕು (ಗಣಿಚ. ೧೯೩). 

[ಸಂ.) 

ವ್ಯಾಯಾಮಶಾಲೆ (ನಾ). ಅಂಗಸಾಧನೆ ಮಾಡುವ ಮನೆ ; ಗರಡಿಮನೆ : ಜನ 

ಚೀವನದ ಕ್ಷೇಮಕ್ಕೆ ಆಸ್ಪತ್ರೆ, ವ್ಯಾಯಾಮಶಾಲೆಗಳು ಅಗತ್ಯ (ಬಂಕಿಮ. 1೫. ಮುನ್ನುಡಿ). 
(ಸಂ. ವ್ಮಾಯಾಮಶಾಲಾ। 

ವ್ಯಾಯೋಗ (ನಾ). [ಕಾವ್ಮಮಾ] ದಶರೂಪಕಗಳಲ್ಲಿ ಒಂದು ; ೫ 
“ವ್ಯಾಯೋಗದಲ್ಲಿ ಇತಿವೃತ್ತವು ಪ್ರಸಿದ್ಧವಾದುದಾಗಿರಬೇಕು. ಸ್ತ್ರೀಪಾತ್ರ 
ಗಳು ಕಡಮೆ. ಪಂಚಸಂಧಿಗಳಲ್ಲಿ ಗರ್ಭ ಮತ್ತು ವಿಮರ್ಶ ಸಂಧಿಗಳ 
ರುವುದಿಲ್ಲ. ಬಹುಮಂದಿ ಪುರುಷಪಾತ್ರಗಳಿಂದ ಕೂಡಿರಬೇಕು. ಇದು 
ಏಕಾಂಕರೂಪಕ. ಇದರಲ್ಲಿ ನಾಯಕನು ಪ್ರಖ್ಯಾತ'' (ಸಂಜು : ನಾಟಕ, 
ಪ್ರಕರಣ, ಭಾಣ, ಪ್ರಹಸನ, ಡಿಮ, ವ್ಕಾಯೋಗ, ಸಮವಕಾರ, ವೀಧಿ, ಅಂಕ, 
ಈಹಾಮೃಗ - ಎಂದು ರೂಪಕಗಳು ಹತ್ತುವಿಧ (ಸಂನಾಟ ೨೯). ([ಸಂ.) 

ಮ್ಯಾಲ, ವ್ಮಾಳ (ಗು). ೧. ಕೆಟ್ಟ ; ದುಷ್ಟ. ೨. ಕ್ರೂರವಾದ ; ಹಿಂಸ್ರ. (ನಾ). 
೩. ಹಾವು ; ಸರ್ಪ : ಮುಡಿದ ಪೂಮಾಲೆಯುಗ್ರವ್ಕ್ಮಾಲನಾದೊಡಂ . .. ಮಲಯ 
ಮಾರುತಂ ಸುಡುವ ಕಿಚ್ಚಾದೊಡಂ ಶಿವಭಕ್ತರಿತರ ಧನಕೆಳಸುವರೆ ಧಾತ್ರೀಧವಾ 
(ಪದ್ಮರಾ. ೬-೧೭). ೪. ಕ್ರೂರಮೃಗ ; ಹಿಂಸ್ರಪ್ರಾಣಿ. ೫. ವಂಚಕ ; ಮೋಸಗಾರ. 
೬. ಸೊಕ್ಕಿದ ಆನೆ ;ಮದ್ದಾನೆ. ವ್ಯಾಳ : ೩. ""ಉರಗಂ ಸರೀಸೃಪಂ... ಭುಜಗನಾ 
ವ್ಯಾಳನೆನಲು ಸರ್ಪಂಗೆ ನಾಮಂ'' (ಮಂಗರಾ. ೧೧೮-೧) ; ವ್ಕಾಳ ಕಡೆಯಮದಾಗೆ ವೇದಾ 
ಗಮಪುರಾಣಜಾಲಂಗಳುಲಿವ ತೊಡರಾಗೆ ಕಣ್ಣೆಸೆದಂ ತ್ರಿಶೂಲಿ (ಭಿಕ್ನಾಚ. ೧-೧೩). 
೪. ಸಿಂಹಶರಭಶಾರ್ದೂಲವ್ಕಾಳಮೃಗಮಿಥುನಂಗಳ್‌ . . . ವಿಷಮ ಸ್ವಭಾವ 
ಮನಪ್ರುಕೆಯ್ವುದುಂ (ಪಂರಾಮಾ. ೧-೭೧ ವ); ವಿಪಿನಂ ಕ್ರೂರವ್ಕಾಳವೃಕಸೂಕರ . ... 
ನಿಷೇವಿತಮಲ್ಲಾ ! (ರಾಮಾಶ್ವ. ೨೮-೧೩).೫. ಪರದಂ ವ್ಯಾಳಂ ಪೆಂಡತಿ ದುರಾತ್ಮೆ 
ವಿಟನೆಗ್ಗಂ (ಮದತಿ. ೧೦-೫೧). ೬. ಉಭಯವ್ಕಾಳದಂತಿ [ವ]ಧ್ಮಕ್ರಮಂಗಳೊಳ್‌ ಭಾರ್ಗವರ್‌ 
ಸುರಿಗಿಜ್‌ವಂತಿಲ್‌ಯೆ (ಪಂಪಭಾ. ೧೦-೯೨ ವ) ; ತುರಗ ಕುಳೀರ ಕುಕ್ಕುರ ವ್ಮಾಳ ಕಚ್ಛಪ 
ಕರಿ ಮತ್ಸ್ಕಮಕರಾದಿಗಳ ಹರವರಿಯಿಂ ಶೀಕರಗಳಿಂ ನೊರೆಗಳಿಂ ಕರಮೆ ವಿರಾಜಿಸು 
ತಿಹುದು (ನಾಗಳು. ೨-೭). ೭. ನಾಯಿ. ೮. ದುಷ್ಟ ; ಕೆಡುಕ . ""ಪನ್ನಗನೊಳುರ್ವ 
ಭಯಕಾರನೊಳು ಕೋಳ್ಗಿಗದೊಳಿಭದೊಳಾ ವ್ಯಾಳಮಕ್ಕುಂ'' (ಮಂಗರಾ. ೧೪೩-೨೨) ; 
““ಉರಗಂ ಭಯಕಾರಿ ಮದೇಭದುರ್ಜನಂ ಶುನಕಮತೀವಹಿಂಸಕರ ಕೋಳ್ಮ್ಯಗ 

_ ಮೆಂಬಿವು ವ್ಯಾಳವಾಚಕಂ''(ನಾನಾರ. ೭೫). ೩ , ಆ : ಅಂಗುಳೊಳಡಸಿದ ವಿಷಮುಂ 

ಭಂಗುರತರ ವಿಷಮದೃಷ್ಟಿಯುಂ ವ್ಯಾಳಸಮಾಸಂಗಮುಮಮರ್ದಿರೆ ಮದನಹರರಿಗೆಣೆ 
ಯೆನಿಪುದಣಿನೆಮಗೆ ಖಳರಭಿವಂದ್ಕರ್‌ (ಕಾವ್ಮಾವ. ೭೬೩). ೯. ಒಂದು ಸಸ್ಕದ 


ವ್ಯಾಲಂಬಿವಾಲ 


ಹೆಸರು ; ಚಿತ್ರಮೂಲ : "'ಚಿತ್ರಮೂಲ ವ್ಯಾಳವನ್ನಿ ಚಿತ್ರಕವಕ್ಕು'' 
(ಮಂಗರಾ. ೩೯-೨೬). ೧೦. [ಗಣಿತ] ಏಳು ಎಂಬುದರ ಸಂಕೇತ. ""ಶುನಕಂ 
ಕೋಕಮೃಗಂ ದುರ್ಜನ ಭಯವರನುಂ ಸರ್ಪಮಿಭಮತಿಹಿಂಸಕಂ ಮುನಿಸಂಖ್ಯೆ 
ವ್ಯಾಳಶಬ್ದಂ'' (ನಾನಾಕಂ. ೧೦೫). (ಸಂ.] 

ವ್ಯಾಲಂಬಿವಾಲ (ನಾ). ೧. ಅಲ್ಲಾಡುವ ಬಾಲ. ೨. ಅಲುಗಾಡುತ್ತಿರುವ 

ಬಾಲವುಳ್ಳುದು : ಬದ್ದೋದರಂ ದಕ್ಷಿಣೋಚ್ಚರದಂ ಕ್ರೋಡನಿತಂಬನಂಬುದರವಂ 

ವ್ಯ್ಮಾಲಂಬಿವಾಲಂ . . . ಸಿಂಧುರಂ (ಚಂದ್ರಪು ೯-೯೯); ಸಮದಂತಮುಜ್ವಳಮುಖಂ 

ವ್ಯ್ಮಾಲಂಬಿವಾಲಂ ಲಸದ್ಭನಿ ಚೇತೋಗತಿ . . . ಏಳ್ತಂದುದಭಂಗಭಂಗ 

ಎಳಸದ್ರಂಗತ್ತುರಂಗವ್ರಜಂ (ರಾಜಶೇ ೧೩-೬೮). [ಸಂ.1 

ವ್ಯಾಲಕುಂಡಲ (ನಾ). ಸರ್ಪಗಳನ್ನು ಕಿವಿಯಾಭರಣವಾಗಿ ಉಳ್ಳವನು ; 
ಶಿವ:ಜೋ ಜೋ ಎನ್ನಿರಿ ವ್ಯಾಲಕುಂಡಲಗೆ (ಅಖಂದೇ. ೩೫೭-೩೪). [ಸಂ.] 

ವ್ಯಾಲಗಂಧಿ (ನಾ). ಒಂದು ಬಗೆಯ ಸಸ್ಕ ; ನಾಂಗುಲಿಕ : ""ವ್ಶಾಲ[ಪಾಠಾಂ. ೪] 
ಗಂಧಿಯೆನೆ ನಾಂಗುಲಿಕವಕ್ಕುಂ'' (ಮಂಗರಾ. ೪೦-೩೧). [ಇ ಸಂ. ವ್ಯಾಲಗಂಧಾ] 

ವ್ಯಾಲಗ್ನ (ಗು). ವಿಶೇಷವಾಗಿ ಕೂಡಿದ , - ಬೆರೆತ : ಮಕುಟವ್ಮಾಲಗ್ನರತ್ನಪ್ರಭಾ 
ಪರಿವೇಷಂ (ಆದಿಪು. ೭-೧೨೭) ; ಬಾಷ್ಪಸರಿದ್ಯ್ವಾಲಗ್ನಕೀರ್ಣಭ್ರಮರಕಮಮೃತಾ 
ಪಾಂಡುಗಂಡಸ್ತಲಂ (ರಾಜಶೇ. ೭-೭೬). (ಸಂ.] 

ವ್ಯಾಲಾಧರತ್ವ (ನಾ). ೧. ಸರ್ಪವನ್ನು ಧರಿಸಿರುವುದು. ೨. ಸರ್ಪವನ್ನು 
ಹಿಡಿಯುವುದು ; ವ್ಮಾಲಾಧರತ್ವದಿಂದಿಹರು ಗಾರುಡಿಗರುಂ (ಎಕೋಪು. ೨-೭೪). 

[ಸಂ.] 

ವ್ಯಾಲಾಯುಧ (ನಾ). ಒಂದು ಬಗೆಯ ಸಸ್ಮ ; ಹುಲಿಯುಗುರುಗಿಡ 
""ವ್ಯಾಲಾ[ಪಾಕಾಂ. ಡಾ, ಳಾ|ಯುಧಂ, ವ್ಯಾಘ್ರುನಖಂ, ಕರಜಂ, ಚಕ್ರಕಾರಕಂ - ೪ 
ವ್ಯಾಘ್ರನಖವೆಂಬ ಗಂಧದ್ರವ್ಕ , ಹುಲಿಯುಗುರುಗಿಡವು'' (ಸಿದ್ದಾಂತ. ೧೪೧). [ಸಂ.1 

ವ್ಯಾಲಾರಿ (ನಾ). ಹಾವಿನ ವೈರಿ ; ಗರುಡ : ""ಖಗಜಾಲಪತಿ . . . ವ್ಯಾಲಾ 
ಪಾಕಾಂ. ಳಾ]ರಿ ವೈನತೇಯಂ ಸುರಪರಿಪುಗರುತ್ಮನೆನಲ್ಕೆ ಗರುಡನಕ್ಕುಂ'' 
(ಮಂಗರಾ. ೭-೨೧). [ಸಂ.) 

ವ್ಯಾಲಿ (ನಾ). ಒಂದು ಬಗೆಯ ಸಸ್ಮ 
ಯೆನಲೆಮ್ಮೆವಳ್ಳಿ'' (ಮಂಗರಾ. ೪೪-೪೬). [7] 

ವ್ಯಾಲಿಕ (ನಾ). ೧. ವಂಚನೆ ; ಮೋಸ : ""ವ್ಯಾಲಿ[ಪಾಠಾಂ. ೪]ಕಂ ವಂಚನಂ 
ಎಪ್ರಕಾರಣಮೆನಲ್ಮಾಳಿಗೊಳುಹಂ'' (ಮಂಗರಾ. ೧೩೦-೧೭). ೨. ಸುಳ್ಳು ; ಅಸತ್ಯ: (8). 

[ಇ ಸಂ. ವೃಲೀಕ] 

ವ್ಯಾಲೋಲ, ವ್ಮಾಳೋಳ (ಗು). ೧. ಚಲಿಸುವ ; ಅಲುಗಾಡುವ : ವ್ಯಾಲೋಲ 
ಕರ್ಣೋತ್ಪಲಮನಮುರೆ ಸೈತಿಕ್ಕುತಂ (ಕಾದಂಉ. ೪೯) ; ಮೃಡಾಣಿವರನಂ 
ವ್ಯಾಲೋಲಬಾಲೇಂದುಶೇಖರನಂ ತಾಳ್ವಿದನಾತ್ಮಹೃತ್ಯಮಳದೊಳ್‌ (ಪಂಚತಂ. ೭೧-೯). 
೨. ಕೆದರಿರುವ ; ಚೆಲ್ಲಾಪಿಲ್ಲಿಯಾದ; ಅಸ್ತವ್ಯಸ್ತವಾದ. ೩. ನಶ್ವರವಾದ ; 
ಶಾಶ್ವತವಲ್ಲದ : ವ್ಮಾಲೋಲರಾಜ್ಮವಿಭವವಿಶಾಲವಿಭೂಷಣಕಳಾಪಮಂ 
ಕಳೆದೊಲವಿಂದೋಲಾಡುತಿರ್ದ್ದನುಪಶಮಲೀಲಾರಸದೊಳ್‌ ಸರಸೃತೀಶೃಂಗಾರಂ 
(ಅರ್ಥನೇ. ೪-೫೯). ವ್ಯಾಳೋಳ : ೧. ತೀರ್ಥಸಮಾಪಮಂಬುನಿವಹವ್ಮಾಳೋಳ 
ಕಾಳಿಂದಿಯಾ ವನಮುಂ (ಪಂಪಭಾ. ೫-೭೪). ಸಂ.) 

ವ್ಯಾವರ್ಣನೆ (ನಾ). ಅತಿಶಯವಾದ ಬಣ್ಣನೆ ; ವ್ಯಾಪಕವಾದ ವರ್ಣನೆ : 
ಸ್ವರ್ಗಲೋಕದ ವ್ಯಾವರ್ಣನೆಯಂ ಮಾಡುವಲ್ಲಿ ಪನ್ನೆರಡನೆಯ ಸಹಸ್ರಾರಕಲ್ಪಮಂ 
ನೋಡುತುಮಿರ್ಪದುಂ (ಧರ್ಮಾಮೃ . ೮-೩೨); ಎಲ್ಲಾ ವ್ಕಾವರ್ಣನೆಗಳು ಸ್ಥಾಪ್ಕದೊಳಗು 
ಎಲ್ಲ ವಚನಂಗಳು ತಾಪದೊಳಗು (ಶೂನ್ಮಸಂ. ೧೭೩). (ಸಂ. ವ್ಮಾಬರ್ಣನ) 


ಅ 
ಅ 


ದ ""ವ್ಯಾಲಿ[ಪಾಶಾಂ. ೪] ಕೋಟರಪುಪ್ಪಿ 


ವ್ಯಾವರ್ಣಿತ (ಗು). ೧. ಬಹುವಾಗಿ ಬಣ್ಣಿಸಿದ ; ವಿಶೇಷವಾಗಿ ವರ್ಣಿಸಲ್ಪಟ್ಟ. | | 


(ನಾ). ೨. ವಿಶೇಷವಾಗಿ ಸ್ತುತ್ಮನಾದ ವ್ಯಕ್ತಿ: ವೃದ್ಧ ಕಂಚುಕ ಮ್ಯಾ(ಪಾಕಾ. ಬ್ಯಾ) 
ವರ್ಣಿತರಪ್ಪವನಿಚರ ಗಗನಚರ ಕುಮಾರಕರನವಧರಸಿ (ಚಾವುಂಖು. ಎ೬; ಸಲ; 
ವ್ಯಾವರ್ಣಿಸು (ಕ್ರಿ). ವಿಶೇಷವಾಗಿ ಬಣ್ಣಿಸು ; ಅತಿಶಯವಾಗಿ ವರ್ಣಿಸು : ತನಗ 


೮೦೫೫ 


5 


20 


2s 


30 


3s 


40 


“5 


ವ್ಯಾವೃತ 


ವ್ಯಾವರ್ಣಿಸಿ ಪೇಟ" ಕೇಳ್ದು (ವಡ್ಡಾರಾ. ೧೨-೬) ; ಕವಿಗಳ ರೂಪಂ ವ್ಯಾವರ್ಣಿಪರೆನೆ 
ರೂಪನದೇವೊಗಟ್ಟ] (ಸೌಇಇ. ೩.೪೯ -೩೪ ; 1076) ; ಪೊಸಗನ್ನಡದಿಂ ವ್ಯಾವರ್ಣಿಸುವೆಂ 
ಸತ್ಕಿತಿಯಂ (ಧರ್ಮಾಮೃ. ೧-೪೧). [ವ್ಕಾವರ್ಣನೆ + - ಇಸು) 

ವ್ಯಾವರ್ತ (ನಾ). ೧. ಒಂದು ಬಗೆಯ ಸಸ್ಮ : ಬಿಳಿಯ ಹೂಲಿಯ ಬೇರು 
ವ್ಯಾವರ್ತದ ಬೇರು ಇವನ್ನು ತೇದು ಮೈಗೆ ಪೂಸಿಕೊಂಡರೆ ಅಗುಳಿಕೆ ತೆಗೆಯುವುದು 
(ಎವಿ. ೨೧೩). ೨. [ನಾಟ್ಕ] ನರ್ತನದಲ್ಲಿ ತೋರಬೇಕಾದ ಕೈಬೆರಳುಗಳ 
ಒಂದು ಭಂಗಿ ; ೫ ""ಕಿರುಬೆರಳು ಮೊದಲುಮಾಡಿ ತೋರುಬೆರಳು 
ವರೆಗಿನ ಬೆರಳುಗಳನ್ನು ಬಗ್ಗಿಸುತ್ತ ಅಂಗೈಯನ್ನು ಪಕ್ಕೆಯಿಂದ ತಂದು 
ಎದೆಗೆದುರಾಗಿ. ಹಿಡಿಯುವುದು'' (ಲಾಸ್ಮರಂ. ೨೮೬ ಗದ್ಯಾನುವಾದ) : ನೆಗಳ್ಹಿರ್ದಾ 
ವೇಷ್ಟಿತಮೇ ಮಿಗೆ ಕಿಜುವೆರಳಾದಿಯಾಗಿ ಬರೆ ವ್ಯಾವರ್ತಂ (ಲಾಸ್ಕರಂ. ೪-೯). [ಸಂ.) 

ವ್ಯಾವರ್ತಕ (ಗು). ೧. ಸೇರಿಸದ ; ಬಿಟ್ಟ ; ಪ್ರತ್ಯೇಕಿಸಿದ : ಉಳಿದ ದ್ರಾವಿಡಭಾಷೆ 
ಗಳಲ್ಲಿ ಕಾಣುವ ವ್ಯಾವರ್ತಕ ಹಾಗೂ ಅಭಿವ್ಮಾಪಕವೆಂಬ ವಿಂಗಡಣೆ ಬ್ರಾಹೂಈ 
ಭಾಷೆಯಲ್ಲಿ ಇಲ್ಲ (ದ್ರಾಎವಿ. ೧೬೪). (ನಾ). ೨. ವಿಶೇಷ ಲಕ್ಷಣ : ಅವಿನೀತನ 
ಸೋದರಮಾವನಾದ ಕೃಷ್ಣವರ್ಮನಿಗೆ ಅಶ್ವಮೇಧಯಾಜಿ ಎಂಬುದು ವ್ಯಾವರ್ತಕ 
ವಿಶೇಷಣವಾಗಿತ್ತು (ಕರ್ಣಾಅ. ೨೨). ೩. ಬೇರ್ಪಡಿಸುವ ಪದಾರ್ಥ ;ಪ್ರತ್ಕೇಕಿಸುವ 
ಸಾಧನ : ಅವಚ್ಛೇದ, ಅವಚ್ಛೇದಕ, ಅವಚ್ಛಿನ್ನವೆಂಬ ಪದಗಳಿಗೆ ಪರ್ಯಾಯ 
ಪದಗಳಾಗಿ ವ್ಯಾವೃತ್ತಿ, ವ್ಮಾವರ್ತಕ, ವ್ಯಾವರ್ತೃ ಎಂದು ವ್ಯವಹರಿ 
ಸುವರು (ಒಂದಸಾ. ೧೯೯). [ಸಂ.] 

ವ್ಯಾವರ್ತಿತ (ನಾ). [ನಾಟ್ಕ] ನೃತ್ಮದಲ್ಲಿನ ನಾಲ್ಕು ಬಗೆಯ ಹಸ್ತಚಲನೆ 
ಗಳಲ್ಲಿ ಒಂದು : ಆವೇಷ್ಟಿತ, ಉದ್ವೇಷ್ಟ, ವ್ಯಾವರ್ತಿತ, ಪರಿವರ್ತಿತ - ಈ ನಾಲ್ಕು 
ಹಸ್ತಕರಣಭೇದಂಗಳ್‌ (ಲಾಸ್ಕರಂ. ೪-೬ ವ). [ಸಂ.) 

ವ್ಯಾವಸಾಯಿಕ (ಗು). ಯಾವುದಾದರೊಂದು ಕಸುಬಿಗೆ ಸಂಬಂಧಿಸಿದ : 
ನಾಗಾರಾಧನೆಯಲ್ಲಿ ಪಾತ್ರವಹಿಸುವ "ವೈದ್ಮ'ರು ಅಂತಹ ವ್ಯಾವಸಾಯಿಕ ಜನಗಳು 
(ಜಾನಗೀ. ೧೦). [ಸಂ.) 

ವ್ಯಾವಹಾರಿಕ (ಗು). ೧. ವ್ಯವಹಾರಕ್ಕೆ ಸಂಬಂಧಿಸಿದ ; ವೃವಹಾರದಲ್ಲಿರುವ : 
ಕೆಲವು ವ್ಯಾವಹಾರಿಕಕಾರಣಗಳಿಂದ . . . ಇಲ್ಲಿಯವರೆಗೂ ತಡೆದೆವು (ವೀರಯೋ. 
xi, ಪೀಡಕ). ೨. ದಿನಬಳಕೆಯಲ್ಲಿರುವ ; ಪ್ರಚಲಿತವಾದ ; ರೂಢಿಯಲ್ಲಿರುವ : 
"ವ್ಯಾವಹಾರಿಕಭಾಷೆ' ಪರಾ. ೩. ಕೋರ್ಟು ವಹಿವಾಟಿಗೆ ಸಂಬಂಧಿಸಿದ ; 
ಕಾನೂನಿಗೆ ಸಂಬಂಧಿಸಿದ. ೪. ಉಪಯೋಗಕರವಾದ. (ನಾ). 
೫. ಬಳಕೆಯಲ್ಲಿರುವುದು ; ರೂಢಿಯಲ್ಲಿರುವುದು : ಭಾಷೆಗಳನ್ನು ವ್ಯಾವಹಾರಿಕ. 
ಗ್ರಾಂಥಿಕ ಎಂದು ವಿಭಾಗಿಸಬಹುದು. ವ್ಯಾವಹಾರಿಕವೆಂದರೆ ಜನರು ಮಾತನಾಡು 
ತ್ತಿರುವ ಭಾಷೆ (ಕೈಪಿಡಿ. ೨೯೩). ೬. ಉಪಯೋಗ ; ಪ್ರಯೋಜನ : ಪ್ರಲೋಭನ 
ಪಿಶಾಚಿ ತನ್ನ ಧ್ವನಿಯನ್ನೇರಿಸಿ . . . ಯಾವುದು ವ್ಕಾವಹಾರಿಕವೆಂಬ ಪ್ರಶ್ನೆಯ ಕಡೆಗೆ 
ಅವನನ್ನು ತುಯ್ಕಲು ಹವಣಿಸುತ್ತಿತ್ತು (ಪುನರು. ೧೯೯). (ಸಂ.) 

ವ್ಯಾವಹಾರಿಕಜೀವನ (ನಾ). ಪ್ರಾಪಂಚಿಕಬಾಳು ; ಲೌಕಿಕಜೀವನ : ನಮ್ಮ 
ವ್ಯಾವಹಾರಿಕಜೀವನವು ಈ ಎರಡು ನೀತಿಗಳ ಸಮನ್ವಯವಾಗಬೇಕು (ಧರ್ಮಸಾ. ೧೪೭). 

[ಸಂ.) 

ವ್ಯಾವಹಾರಿಕಭಾಷೆ (ನಾ). ದಿನಬಳಕೆಯ ಮಾತು ; ರೂಢಿಯಲ್ಲಿರುವ 
ಭಾಷೆ ; ಆಡುಮಾತು : ಸಂಸ್ಕೃತ ಪ್ರಾಕೃತಗಳೆರಡೂ ಆಸ್ಥಾನ ಮತ್ತು ವ್ಯಾವಹಾರಿಕ 
ಭಾಷೆಗಳಾಗಿದ್ದವೆಂದು ಹೇಳಬಹುದು (ಕರ್ಣಾಅ. ೫) ;ವ್ಯಾವಹಾರಿಕಭಾಷೆಯಲ್ಲಿ ಗ್ರಾಮ್ಮತೆ, 
ಶಬ್ದಸಂಸ್ಕಾರರಾಹಿತ್ಕವೇ ಹೆಚ್ಚು (ಸಂಶೋಧ. ೭೯). (ಸಂ. ವ್ಯಾವಹಾರಿಕಭಾಷಾ] 

ವ್ಯಾವೃತ (ಗು). ಮುಚ್ಚಿದ ; ಮರೆಮಾಡಿದ ; ಆಚ್ಛಾದಿಸಿದ : ವ್ಯಾವೃತ ಖಡ್ಲಿಗಳಿಂ 
ಲೀಲಾವಹ ಮಹಿಷೀವಿತಾನದಿಂ ಕಂಚುಕಿವೇತ್ರಾವಳಿಯಿಂ ನೃಪಕುಟಿಯವೊಲಾವಗ 
ಮೆಸದತ್ತು ಚಿತ್ರಕೂಟನಗೇಂದ್ರಂ (ಕುಸುಮಾ. ೧-೭೦) ; ವ್ಯಾವೃತವಿದ್ರುಮಮುತ್ಕಳಿಕಾ 

ವಿದೃತಮನಂತಹರಿಮಯಂ ಶಿಖಿಯುತಮಂತಾ ವನಮಮೃತಾಬ್ವಿಗೆ ಸರಿ ಭಾವಿಪೊಡಮ 

ಬಾಧ್ಯದಿಂದಭಂಗದಿನಧಿಕಂ (ಶಾಂತೀಶ್ವ. ೧೩-೪೫). [ಸಂ.] 


ವಾ 


ವ್ಹಾ 


ವ್ಯಾವೃತ್ತ 


ವ್ಯಾವೃತ್ತ (ಗು). ಪ್ರತ್ಯೇಕಿಸಿದ ; ಹೊರತುಪಡಿಸಿದ : ಸಾಮಾನ್ಯ ವಿಶೇಷ ವ್ಯಾವೃತ್ತ 
ವಿರುದ್ದಾವಿರುದ್ದ ಧರ್ಮಕ್ರಮದಿಂ (ಸುಕುಮಾ. ೩-೩೯ ವ). [ಸಂ.) 

ವ್ಯಾವೃತ್ತಿ (ನಾ). ೧. ಪ್ರತ್ಕೇಕಿಸುವುದು ; ಹೊರತುಪಡಿಸುವುದು : ಸಕಳಾಳಾಪ 
ಕಳಾಕಳಾಪಕಥಿತವ್ಕಾವೃತ್ತಿಯೊಳ್‌ ಕೂಡಿ ಚಿತ್ರಕರಂಬೋಲ್‌ (ಕಎರಾ. ೧-೧೫೦) ; ಜೀವ 
ಸಂಜ್ಞೆಯಹೊತ್ತ ಚಿದ್ರೂಪವನು ತದ್ವ್ಯಾವೃತ್ತಿಯನುಮಾಡಿ.... ವಿಶುದ್ಧ ಸಂವಿತ್ತತ್ವವದು 
ತಾನೆಂದು ನಿಲುವುದು ಮುಕ್ತಿ (ನಿಭಾಗ. ೩-೧೨-೪೪). ೨. ಸುತ್ತ ತಿರುಗುವುದು ; 
ಪರಿಭ್ರಮಣ. ೩. [ಕಾವ್ಯಮಾ] ಪದಗಳು, ವರ್ಣಗಳು ಒಂದಕ್ಕಿಂತ ಹೆಚ್ಚುಸಲ 
ಆವೃತ್ತಿಗೊಳ್ಳುವಿಕೆ ; ಯಮಕ : ಮಗುಬ್ದುಂ ಮ(ಗುಖ್ಟಾ| ಮಾತಂ ನೆಗಲ್ಲಿರೆ 
ಪೇಯ್ದಾಗಳಕ್ಕುಮಾ ವ್ಯಾವೃತ್ತಿ (ಕವಿರಾ. ೩-೨೦೦) ; ಪದವರ್ಣವ್ಮಾವೃತ್ತಿ ದಲದು 
ಯಮಕಂ (ಕಾವ್ಮಾವ. ೫೨೫). (ಸಂ) 

ಸ (ನಾ). ೧. ಭಾಗಮಾಡುವುದು ; ವಿಭಜಿಸುವುದು . ೨. ಹರಡುವಿಕೆ ; 
ವಿಸ್ತರಿಸುವಿಕೆ : "“ವ್ಮಾಸಃ, ಪ್ರಪಂಚಃ, ವಿಸ್ತಾರಃ - ಈ ೩ ಹಿರಿದು ಮಾಡುಹ'' 
(ಹಲಾಯು. ೧೨೬-೮೧). ೩. ಹರಹು ; ವಿಸ್ತಾರ : ಯಡಾಕ್ರಮದಿಂ 
ದ್ವಿಲಕ್ಷಯೋಜನವಲಯವ್ಮಾಸಮುಂ ಪಂಚಲಕ್ಷಯೋಜನಪ್ರಮಾಣಸೂಚೀವ್ಕಾಸಮುಂ 
ಅಕ್ಕುಂ (ತತ್ತ್ವಪ್ರ. ೧೨೮) ; ಇದಲೊಳ್‌ ""ಓಜೆವಡೆದೋದುಗುಂ'' ಎಂಬರ್ಥಮನೇ 
ಬಿತ್ತರಿಸಿ ಪೇಟ್ಡುದಖಿಂ ವ್ಯಾಸಮೆನಿಪುದು (ಅಪ್ರತಿ. ೧೪-೨) . ೪. ವಿವರಣೆ : 
ವ್ಯಾಸಮುನಿ ಪ್ರಣೂತಕೃತಿಯಂ ಸಲೆ ಪೇಟ್ದು ಪೊದ(ಟ್ಹ) ಸತ್ಯವಿವ್ಕಾಸಸಮಾಗಮಾನ್ವಿತಾದಿ 
ಪುರಾಣಮನೆಯ್ದೆ ಪೇಟ್ದು (ಪಂಪಭಾ. ೧೪-೬೨). ೫. [ರೇಖಾಗ] ವರ್ತುಲ ಅಥವಾ 


ಗೋಳದ ಕೇಂದ್ರಬಿಂದುವಿನ ಮೂಲಕ ಹಾದು, ವೃತ್ತಪರಿಧಿಯ ಎರಡು | 


ಬಿಂದುಗಳನ್ನು ಸೇರಿಸುವ ಸರಳರೇಖೆ; ವರ್ತುಲವನ್ನು ಸಮವಾಗಿ 
ವಿಭಾಗಿಸುವ ರೇಖೆ : ಭೂಗೋಳದ ವ್ಯಾಸವು ಅಥವಾ ಭೂಗರ್ಭದ ಪಾರಳತೆಯು 
೭೯೧೨ ಮೈಲುಗಳುಳ್ಳದ್ದಾಗಿದೆ (ಭೂಗೋಳ. ೩). ೬. ಒಟ್ಟುಗೂಡಿಸುವವನು : 
ಕವಿಗಳೂ, ವ್ಮಾಸರೂ, ಲೇಖಕರೂ ಸಾವಿರ ಗಟ್ಟಲೆಯಾಗಿದ್ದರು (ಭಾಇಪ್ರ. ೨೬೩). 
೭. ಒಬ್ಬ ಮುನಿಯ ಹೆಸರು ; ಸತ್ಯವತಿ ಮತ್ತು ಪರಾಶರಮುನಿಯ 
ಮಗನಾಗಿ ಜನಿಸಿ, ಮಹಾಜ್ಞಾನಿಯಾಗಿ ಮಹಾಭಾರತವೇ ಮೊದಲಾದ 
ಪುರಾಣಗಳನ್ನು ಬರೆದ ಯಪಷಿ; ಕೃಷ್ಣದೈೈಪಾಯನ ; ೫ ಅಖಂಡ 
ವೇದರಾಶಿಯನ್ನು ನಾಲ್ಕು ಭಾಗಗಳಾಗಿ ಮಾಡಿ ಬೇರೆ ಬೇರೆ ಶಾಖೆಗಳಾಗಿ 
ಮಾಡಿದುದರಿಂದ "“ವ್ಮಾಸ' ಎಂದು ಹೆಸರಾಯಿತು: ವ್ಯಾಸಮುನೀಂದ್ರ 
ರುಂದ್ರವಚನಾಮೃತವಾರ್ಧಿಯನೀಸುವೆಂ ಕವಿವ್ಕಾಸನೆನೆಂಬ ಗರ್ವಮೆನಗಿಲ್ಲ (ಪಂಪಭಾ. 
೧-೧೩) ; ಸ್ತುತಿಗೆಯ್ವೆಂ ಕೃತ ಪಂಚಮಶ್ರುತಿಪುರಾಣವ್ಕಾಸನಂ ವ್ಯಾಸನಂ (ಜಗವ. ೧-೮). 
ಆ. ಚೆಲ್ಲಾಪಿಲ್ಲಿಯಾಗಿ ಒಗೆಯುವುದು : «0. 

ವ್ಯಾಸನ ತೋಳು ಎ ೧. ನಂದಿಧ್ವಜಕ್ಕೆ ಅಳವಡಿಸುವ, ತೋಳಿನ ಆಕಾರ 
ದಲ್ಲಿರುವ ಒಂದು ಅಲಂಕಾರ : ವ್ಯಾಸನ ತೋಳು - ವೀರಶೈವರು ನಂದಿಧ್ವಜಕ್ಕೆ 
ಕಟ್ಟುವ ಒಂದು ಬಿರುದು (ಶರಸಾ. ೨೪-೭). ೨. ಮಾಸ್ತಿಕಲ್ಲಿನಲ್ಲಿ ಕೆತ್ತಿರುವ 
ತೋಳಿನ ಆಕಾರ : ಬರಿಯ ತೋಳು ಇರುವ ಮಾಸ್ತಿಕಲ್ಲುಗಳನ್ನು ವ್ಯಾಸನ ತೋಳು 
ಎಂದು ಕರೆಯುತ್ತಾರೆ (8ಶಾಅ. ೩೧೯7. "ವ್ಯಾಸಧ್ವಜ' ಪರಾ. (ಸಂ. 
[ಸಂಗ (ನಾ). ೧. ಆಸಕ್ತಿ ; ಒಲವು : ಸಾಸಿಗರ್ನೂರ್ವರನುಜರೆನಗವರೆನ್ನ 
ವ್ಯಾಸಂಗದೊಳು ಕಾಣ್ಪರು (ಭರಚ. ೪೫-೧೨೩). ೨. ಒ೦ದೇ ಮನಸ್ಸಿನಿಂದ ಮಾಡುವ 
ವಿದ್ಯಾಭ್ಯಾಸ, - ಅಭ್ಕಾಸ : ನನ್ನ ವ್ಮಾಸಂಗ ಚೆನ್ನಾಗಿ ನಡೆದಿತ್ತು (ಹೊಸಕ್ತಿ. ೩). 
೩. ಆಯಾಸ ; ಶ್ರಮ : ವ್ಯಾಸಂಗಪರಂಪರಾಭಿಃ - ಆಯಾಸದ ಮೇಲಾಯಾಸಂ 
ಗಳಿಂ (ಬತಿವಾ. ೨೩-೮೦). ೪. ಅಗಲಿಕೆ ; ವಿಯೋಗ : ಎನ್ನೊಬ್ಬ ತಂಗಿ ಕೈಲಾಸ 
ದೊಳ್ತಪಸುದಾಳಿದಳು ವ್ಮಾಸಂಗದಾ ನೋವು ನಿನ್ನ ಕಂಡಗಲಿತು (ಭರಚ. ೩೫-೮೬). 

ವ್ಯಾಸಂಗ ಮಾಡು ಎ ಅಭ್ಯಾಸ ಮಾಡು : ಅವರ ಗ್ರಂಥವನ್ನು ವ್ಕಾಸಂಗಮಾಡುವ 
ಅದೃಷ್ಟ ಒದಗಲಿಲ್ಲ (ಚಿಂಗಾಳ್ಳ. ೨). [ಸಂ.] 
ವ್ಯಾಸಂಗಗೋಷ್ಠಿ (ನಾ). ಅಧ್ಯಯನಕೂಟ : ಈ ದಿನದ ವ್ಯಾಸಂಗಗೋಷ್ಠಿಗೆ 
ನೀವೆ ಅಧ್ಯಕ್ಷರು (ಹೇಮಕೂ. ೧೦೩). [ಸಂ.] 


5 


26 


30 


35 


40 


೮೦೫೬ 


ವ್ಯಾಸಹಸ್ತ (ನಾ). 


ವ್ಯಾಹಾರ 


ವ್ಯಾಸಂಗವೇತನ (ನಾ). ವಿಶೇಷವಾದ ಅಭ್ಯಾಸಕ್ಕೆ ಪ್ರೋತ್ಸಾಹರೂಪವಾಗಿ 


ಕೊಡುವ ವೇತನ, - ಧನಸಹಾಯ ; ವಿದ್ಯಾರ್ಥಿವೇತನ : ಅಲ್ಲಿಯ ವಿಶಿಷ್ಟ 
ಸಮಸ್ಕೆಗಳನ್ನು ಅಭ್ಕಾಸ ಮಾಡಲು, ಸಂಶೋಧನಾವ್ಮಾಸಂಗವೇತನವನ್ನು ಗಳಿಸಿಕೊಂಡನ: 


(ಸಸ್ಮಕ. ೭೮). [ಸಂ.] 


ವ್ಯಾಸಕೂಟ (ನಾ). ವ್ಯಾಸರಾಯರ ಅನುಯಾಯಿಗಳ ಪಂಥ, - ಗುಂಪು : 


ವ್ಯಾಸಕೂಟವಂದರೆ ಜ್ಞಾನಿಗಳ ಐಂಥ (ಹೇಮಕೂ. ೧೦೩) ; ಅದೇ ಸುಮಾರಿನಲ್ಲಿ ವ್ಯಾಸ 
ಕೂಟವು ಬಳಕೆಗೆ ಬಂದಿತು (ಭಾರದ. ೨೯೩). "ದಾಸಕೂಟ' ಪರಾ. (ವ್ಯಾಸ *- ಕೂಟ್ಮ) 


ವ್ಯಾಸದ್ವಜ (ನಾ). ನಂದಿಧ್ವಜಕ್ಕೆ ಅಳವಡಿಸುವ ಒಂದು ಬಗೆಯ 


ತೋಳಿನಾಕಾರದ ಅಲಂಕಾರ ; ೫ ಶಿವನ ಗುಡಿಯಲ್ಲಿ ಹರಿ ಸರ್ವೋತ್ತಮ 
ತ್ವವನ್ನು ಸಾರಿ ಹೇಳಿದ ವೇದವ್ಕಾಸನ ತೋಳುಗಳನ್ನು ನಂದೀಶ್ವರನು 
ಕತ್ತರಿಸಿದನೆಂಬ ಕತೆಯು ಬಳಕೆಯಲ್ಲಿದ್ದು, ಕತ್ತರಿಸಿದ ಆ ತೋಳುಗಳ 
ಸಂಕೇತವಾದ ತೋಳಿನಾಕಾರದ ಈ ಅಲಂಕಾರವನ್ನು "ವ್ಯಾಸನ ತೋಳು' 
ಎಂದು ಕರೆಯುವ ವಾಡಿಕೆ ಬೆಳೆದುಬಂದಿದೆ : ನಂದಿಯ ಕಂಭದ ಧ್ವಜ 
ಉಪ್ಪರಗುಡಿಪತಾಕೆ ವ್ಯಾಸಧ್ವಜ ಒಪ್ಪುತ್ತಿರ್ಪವಯ್ಕಾ (ಚನ್ನವ. ೧೫೬-೩೫೭). [ಸಂ.) 


ವ್ಯಾಸಪೀಠ (ನಾ). ೧. ಭಾಷಣಕಾರರು ಅಥವಾ ವ್ಮಾಖ್ಕ್ಮಾನಕಾರರು 


ಕುಳಿತುಕೊಳ್ಳುವ ಪೀಠ, - ಉನ್ನತಾಸನ : ಅದು ವ್ಮಾಸಪೀಠದ ಮೇಲಣ 
ವಕ್ತೃತ್ಛವೂ ಅಲ್ಲ (ಕಥಕ. ೭೯) ; ಪತ್ರಿಕೋದ್ಮಮಿಯ ವ್ಯಾಸಪೀಠದಿಂದ ಅವರು ಮಾಡಿದ 
ಕಾರ್ಯವು ಪತ್ರಿಕೋದ್ಕಮಿಗಳಿಗೆಲ್ಲ ಆದರ್ಶಪ್ರಾಯವಾಗಿದೆ (ಮಹಾಯೋ. ೧೫೨). 
೨. (ಪವಿತ್ರಗ್ರಂಥಗಳ ಪಠಣ ಮಾಡುವಾಗ) ಪುಸ್ತಕವನ್ನು ಒರಗಿಸಿ 
ಇಟ್ಟುಕೊಳ್ಳುವ ಮರದ ಒಂದು ಉಪಕರಣ : ಎದುರಿಗೆ, ಮಡಿಸಲು ಬರುವಂತಹ 


ವ್ಯಾಸಪೀಠ (ವಂಶವ್ಯ ೫). (ಸಂ.) 


ವ್ಯಾಸರೇಖೆ (ನಾ). - ವ್ಯಾಸ ೫ : ಭೂಮಿಯ ವ್ಯಾಸರೇಖೆ ಮೇರುವಿನಿಂದ 


ಮೇರುವಿಗೆ ೭,೯೦೦ ಮೈಲಿ (ಭೂವಿವ. ೮. [ಸಂ. ವ್ಯಾಸರೇಖಾ] 


ವ್ಯಾಸಸ್ಮೃತಿ (ನಾ). ವೇದವ್ಕಾಸರಿಂದ ರಚಿತವಾದ ಸ್ಮೃತಿ, - ಧರ್ಮಶಾಸ್ತ್ರ: 


ವ್ಯಾಸಸ್ಮೃತಿ . . . ವಶಿಷ್ಠಸ್ಥೃತಿಗಳೆಂಬಿವೇ ಆಯಾಯ ನಾಮಧೇಯವುಳ್ಳವ 
ರಿಂದುಕ್ತಮಾದ ಹತ್ತೊಂಬತ್ತು ಧರ್ಮಶಾಸ್ತ್ರಗಳು (ವಿವೇಕ. ೪). [ಸಂ.1 
ವ್ಮಾಸಧ್ವಜ : ಪುಣ್ಮಪದವಿಗಳ ಬೇಹವರು ಬಹು 
ದೆಂದು ಕರೆಯಲೆತ್ತಿದ ಹಸ್ತವೋ ಎನಿಪಂತೆ ಗಳೆಗಳ ಘನವ್ಮಾಸಹಸ್ತಂ ಮೆಚದುದು 
(ಹಚಕಾ. ೧೦-೩೭) ; ಸುತ್ತ ನೆಗಹಿದ ವೃಷಭಧ್ವಜಂಗಳಿಂ ಕತ್ತಲಿಸಲೆತ್ತಿದ ವ್ಯಾಸಹಸ್ತಂಗಳಿಂ 

- ಬಸವೇಶ್ವರಂ ಸಕಲಗಣಂಗಳ್ವೆರಸಿ ಪುರವಂ ಪೊಣವಂಟು ಕಿಟ್‌ದಂತರಂ 
ಪೋಗೆ (ನನ್ನಚಾ. ೨-೫೦ ವ). [ಸ೦.) 


ವ್ಯಾಹತ (ಗು). ೧. ತಡೆಗಟ್ಟಿದ ; ಬಿಟ್ಟುಬಿಟ್ಟ. (ನಾ). ೨. ತಡೆಹಿಡಿಯುವಿಕೆ ; 


ಲಿ 
ಬಿಟ್ಟುಬಿಡುವಿಕೆ : ಸಮರೋತ್ಸಾಹಶಕ್ತಿಗೆ ಠಾವದಲ್ಲ ವ್ಯಾಹತವೆ ಮತವೆಂದು. . . 


ಬೆಸಗೊಂಡ (ಕುವ್ಮಾಸ. ೧೨-೯೩). ೩. ವಿರುದ್ಧವಾದುದು ಸಾಧಕವಾದುದು : 
ಸರ್ವನಿಯಾಮಕ ಬ್ರಹ್ಮನ ವ್ಯಾಪಾರವನ್ನು ಈ ನಿಯಮಗಳಿಂದ ಕಟ್ಟಿಹಾಕುವ 
ಭಾವ ವ್ಯಾಹತವಾಗುವುದು (ಭಾತತ್ತ. ೪೮೭). [ಸಂ.) 


ವ್ಯಾಹತಿ (ನಾ). ೧. ಅಡ್ಡಿಪಡಿಸುವುದು ; ತಡೆಯುವುದು. 


೨. ವೃರ್ಥಪಡಿಸುವುದು. ೩. ಹಿಂದಕ್ಕೆ ಓಡಿಸುವುದು ; ಹಿಮ್ಮೆಟ್ಟಿಸುವುದು. 
೪. [ಕಾವ್ಮಮಾ] ಅರ್ಥದೋಷಗಳಲ್ಲಿ ಒಂದು : ವ್ಯಾಹತಿ (ಯಾವುದಾ 
ದರೂ ಒಂದು ವಸ್ತುವನ್ನು ಹೊಗಳಿ ಅಥವಾ ನಿಂದಿಸಿ ಆಮೇಲೆ ಅದಕ್ಕೆ) ವಿರುದ್ಧವಾಗಿ 
ಮತ್ತೇನನ್ನಾದರೂ ಹೇಳುವುದು (ಕೈಪಿಡಿ. ೨೨೯). (ಸಂ.] 


ವ್ಯಾಹಾರ (ನಾ). ೧. ಉಚ್ಚರಿಸುವುದು; ನುಡಿಯುವುದು : ""ಅಭಿಧಾನಂ, 


ವ್ಯಾಹಾರಃ, ಉದೀರಣಂ, ಕಥನಂ - ಈ ೪ ಮೊದಲಾಗುಳ್ಳುವು ನುಡಿಯ ಭೇದಂಗಳ್‌'' 
(ಹಲಾಯು. ೨೩-೧೩೭). ೨. ಧ್ವನಿ ; ಶಬ್ದ : ನೆಯ್ದಿಲ್ಲೊಳಂ ಮೇಲ್ಮರಲ್ಲರಲುತ್ತಿರ್ದುವು 
ಚಂಚರೀಕ ಮಧುರವ್ಕಾಹಾರವಾಚಾಲಿತಂ (ಪಂರಾಮ. ೭-೬). ೩. ನಗೆಮಾತು; 
ಹಾಸ್ಕದ ನುಡಿ. (ಸಂ. 


ವ್ಯಾಹೃತ 


ವ್ಯಾಹೃತ (ಗು). ೧. ಹೇಳಿದ ; ವಿವರಿಸಿದ ; ನಿರೂಪಿಸಿದ. ೨. ಪ್ರಸಿದ್ಧನಾದ ; 
ಗಣ್ಮನಾದ : ಸತಿಶಿರೋಮಣಿ ಕುಳ್ಳಿರೈ ವ್ಯಾಹೃತ ಗೃಹಸ್ಥನು ಕುಳ್ಳಿರೆನುತವೆ 
ಮುನಿಪ ಮಂಡಿಸಿದ (ಕುವ್ಮಾಅ. ೧೬-೪೪). [ಸಂ.] 

ವ್ಯಾಹೃತಿ (ನಾ). ೧. ಉಚ್ಚಾರಣೆ ; ನುಡಿಯುವಿಕೆ. ೨. ಹೇಳಿಕೆ ; ನಿರೂಪಣೆ. 
೩. ಪ್ರತಿದಿನವೂ ಸಂಧ್ಯಾವಂದನೆ ಮಾಡುವಾಗ ಪ್ರಣವಪೂರ್ವಕವಾಗಿ 
ಜಪಿಸುವ ಮಂತ್ರ ; ಓಂ ಭೂಃ ಭುವಃ ಸ್ವಃ ಎಂಬ ಮಂತ್ರೋಚ್ಚಾರಣೆ : 
ವ್ಯಾಹೃತಿಯ ಶಿಕ್ಲಾಕ್ಷತದ ವಿಮಳಾಹುತಿ ಸ್ವಾಹಾ ವಷಟ್ಟತಿ ಸೋಹಿ ತಂದುದು 
ಸುರರ ಸುಹವಿರ್ಭಾಗ ಭೋಗಿಗಳ (ಕುವ್ಮಾಸ. ೭-೩೩) ; ಅದು ಸಹಜಬುದ್ಧಿ ಮತ್ತು 
ಅಂತಃಪ್ರೇರಣೆಯಿಂದ ಪ್ರಕಟವಾದ ಛಂದೋಮಯಿ ವ್ಯಾಹೃತಿ (ಭಾರದ. ೩೬). (ಸಂ.] 

ವ್ಯಾಳ "ವ್ಮಾಲ' ನೋ. 

ವ್ಯಾಳಕಂಕಣ (ನಾ). ಹಾವುಗಳನ್ನು ಕಂಕಣವಾಗಿ ಧರಿಸಿಕೊಂಡವನು ; 
ನಾಗಾಭರಣ ; ಶಿವ : ಭಾಳಾಕ್ಷಭಕ್ತ ಕೊಂಗುಲಿಯನಾರೆಂಬವಂ ವ್ಮಾಳಕಂಕಣಗೆ 
ತ್ರೈದಶಸೇರುಧೂಪವನು ಅರ್ಪಿಸುವ ನೇಮವಿಡಿದು (ಪ್ರೌಢರಾ. ೧೨-೬). 

(ಸಂ. ವ್ಯಾಲಕಂಕಣ] 

ವ್ಯಾಳಕುಳ (ನಾ). ಹಾವುಗಳ ಗುಂಪು ; ಸರ್ಪವಂಶ : ವ್ಮಾಳೆಕುಳಾಂಗನಾ ; 15! 
ಜನದ ದೈನ್ಮವಚನಪರಂಪರೆಗೇಳ್ತು ಕರುಣಂಗೆಯ್ದು (ಜಗವ. ೩-೧೧೪ ವ); ನಾನಾ ವ್ಯಾಳ | | 
ಕುಳಾಧಿಷ್ಠಾನಂ . .. ಹಿಮತೇಜಂ (ಹಮ್ಮಾರ. ೧-೪೩). [ಸಂ. ವ್ಯಾಲಕುಲ) pF 

ವ್ಯಾಳೆಗಜ (ನಾ). ಸೊಕ್ಕಿದ ಆನೆ ; ಮದ್ದಾನೆ | 


10 


: ವ್ಯಾಳಗಜಂಗಳನಗ್ಗದ 
ಸೂಳೆಯರೊಕ್ಕಲನನರ್ಫ್ಮವಸ್ತುಗಳನಿಳಾಪಾಳಂ ಸೋಲ್ತೊಡೆ (ಪಂಪಭಾ. ೭-೬) ; 
ವ್ಯಾಳಗಜಂಗಳಂ ಕೆಲಬರುದ್ದತವಾಜಿಗಳಂ ಕೆಲಂಬರ್‌ . . . ಸಮುತ್ತಾಳದೊಳೇಟ್‌ 
(ನಳಚಂ. ೨೪೩). (ಸಂ. ವ್ಯಾಲಗಜ) 

ವ್ಯಾಳನಖ (ನಾ). ಒಂದು ಬಗೆಯ ಔಷಧೀಸಸ್ಕ : “ವ್ಮಾಳತಿಲ:, ವ್ಕಾಳನಖಃ - 
— ಈ ಯೆರಡುಂ ವ್ಯಾಳನಖ'' (ಓಷಧಿ. ೧೫೨). (ಸಂ. ವ್ಮಾಲನಖ] 

ವ್ಯಾಳವಿಷ (ನಾ). ಹಾವಿನ ನಂಜು ; ಸರ್ಪವಿಷ : ಸಾಮ್ರಾಜ್ಯಭೋಗವ್ಕಾಳ 
ವಿಷಕಂಜುವೆನು (ಕುವ್ಕಾಕ. ೧೭-೫೧) ; ವ್ಯಾಳವಿಷ ಸೋಂಕಿದವೊಲ್‌ ಭೂಪಾಲ 
ಕರಿರಾಯ ಮರದೊರಗಿದನು (ಕರಕ. ೧೧೭-೨). [ಸಂ. ವ್ಯಾಲವಿಷ] 

ವ್ಯಾಳಾಢ್ಯ (ನಾ). ಸೊಕ್ಕಿದವನು ;ಉದ್ದೆತ :ವ್ಮಾಳಾಢ್ಯಂ ಪೊರೆ ಪಾಪಿ ಕಷ್ಟರನಣಂ 
ತಜ್ಜಾಡ್ಕದಿಂ ದುರ್ಜರೋಜ್ಹಾಳಂ . . . ತುಂಬಿಳೆಯಿಂದಲುಣ್ಮಿ 
ಕವಿಯಿತ್ತೆಂಬಂತೆ ದಿಕ್ಷಕ್ರದೊಳ್‌ ಕಾಳಾಬೀಳಮುಹಾಂಧಕಾರವೆಸೆಗುಂ 
(ಹಮ್ಮಾರ. ೩-೧೬). (ಸಂ. ವ್ಯಾಲಾಢ್ಯ] 

ವ್ಯಾಳಿ(ನಾ).ಒಂದು ಬಗೆಯ ಕ್ರೂರಪ್ರಾಣಿ ; ಸಿಂಹವನ್ನು ಸಂಹರಿಸ 
ಬಲ್ಲುದೆಂದು ನಂಬಲಾದ ಒಂದು ಹಿಂಸ್ರಮೃಗ : ಸಿಂಹ, ಶಾರ್ದೂಲ, 
ವ್ಯಾಳಿಗಳು ಮೈಕೊಡವಿ ಕಿವಿ ಕೇಸರ ಲಾಂಗೂಲಗಳನ್ನು ನಿಮಿರಿಸಿಕೊಂಡು ದಿಕ್ತಬಗಳು 
ಬಿರಿಯುವಂತೆ ಗರ್ಜಿಸಿ. .. ನಡೆದವು (ಶಾಂತಲಾ. ೨೫೧ ; ಸಿಂಹವನ್ನು ಕ್ಷಣಾರ್ಧದಲ್ಲಿ 
ಸಂಹರಿಸಬಲ್ಲ ಪ್ರಾಣಿ 'ವ್ಮಾಳೀ' ಎಂದು ಪ್ರಾಚೀನ ಹೇಳಿಕೆ ಇದೆ (ಸಂಗೀಚಂ. ೩೧೮). 
"ಯಾಳಿ' ಪರಾ. (£ ಸಂ. ವಾಲ?) 

ವ್ಯಾಳೇಭ (ನಾ). ಎ ವ್ಮಾಳೆಗಜ : ಲೀಲೆಯೊಳೆ ಪಿಡಿದು ನಿಲಿಪಂ ವ್ಯಾಳೇಭಮನೊಂದು 
ಪೊಯ್ಲಿನಿಂ (ಕಾದಂಪೂ. ೪೩೮) ; ಯುವರಾಜಂ . . . ಏಜ್‌ದಂ ದ್ವಿರದಮಂ 
ವ್ಮಾಳೇಭವಜ್ರಾಂಕುಶಂ (ಪುಷ್ಪಪು ೫-೧).  [ಸಂ. ವ್ಮಾಲೇಭ) 

ವ್ಯಾಳೋಳ "ವ್ಯಾಲೋಲ' ನೋ. 

ವೃಚ್ಛಿತ್ತಿ (ನಾ). ೧. ಕತ್ತರಿಸುವಿಕೆ ; ಬೇರ್ಪಡಿಸುವಿಕೆ. ೨. ಸಂಪೂರ್ಣ ಹಾಳು ; | 
ವಿನಾಶ : ಘೋರಸಂಸಾರನಾನಾವ್ಕಸನವ್ಕುಚ್ಛಿತ್ತಿಯೊಳ್‌ . . . ವಾಗ್ವಧೂಮುದ್ರೆ : 
ಯೊಳು ಮುದ್ರಿಸಿ ನಿಂದತ್ತಾದಿತೀರ್ಥೇಶ್ವರನ ಚರಿತದೊಳ್‌ ವಾಕ್ಕಮಾಣಿಕ್ಕಕೋಶಂ 
(ಆದಿಪು. ೧೬-೭೯). [ಸಂ.] 

ಜೃಚ್ಛೇದ (ನಾ). ೧. ಇ ವ್ರಚ್ಛಿತ್ತಿ ೧ : "ವ್ಯುಚ್ಛೇದಕಾಲ' ಪರಾ. |ಆ 
೨. = ವೃಚ್ಛಿತ್ತಿ ೨ : "ಧರ್ಮವ್ರಚ್ಛೇದ' ಪರಾ. (0. 


( 
ಕೆ 


ಪಾತಾಳಂ 


30 


| 


35 


40 


೮೦೫೭ 


ವೃತ್ಸರ್ಗ 


ವೃಚ್ಛೇದಕಾಲ (ನಾ). ೧. ಬೇರ್ಪಡೆಯಾದ ಸಮಯ ; ವಿರಹಕಾಲ. 
೨. [ಜೈನ] ಜೀವನು ಒಂದು ಗುಣಸ್ಥಾನದಿಂದ ಇನ್ನೊಂದು 
ಗುಣಸ್ಮಾನಕ್ಕೆ ಹೋಗಿ ಮೊದಲಿನ ಗುಣಸ್ಥಾನಕ್ಕೆ ಬರುವ ಸಮಯ : 
ಜೀವವು ತಿರುಗಿ ತನ್ನ ಗುಣಸ್ಥಾನವನ್ನು ಸಂಪಾದಿಸುವವರೆಗಿನ ನಡುವಿನ ಕಾಲಕ್ಕೆ 
ಅಂತರಕಾಲವೆನ್ನುವರು. ಇದಕ್ಕೆ .ವಿರಹಕಾಲ, ವಚ್ಛೇದಕಾಲವೆಂದೂ ಹೆಸರಿವೆ 
(ಜೈನಪ. ೩೧೬). [ಸಂ.] 

ವ್ರುತ್ಕೃಮ (ನಾ). ೧. ಸರಿಯಾದ ದಾರಿಯನ್ನು ಬಿಟ್ಟುಹೋಗುವಿಕೆ ; 
ಉಲ್ಲಂಘನೆ ;: ಮಹಾರಾಜ, ಈ ವ್ರುತ್ಚಮವು ಬೇಡ (ಮಹಾಣ. ೭೦). 
೨. ತಿರುವುಮುರುವು ಮಾಡಿದ ಸ್ಥಿತಿ ; ಅಸ್ತವೃಸ್ತಕ್ರಮ. ೩. ಗೋಜು ; 
ಗೊಂದಲ. ಸಂ.) 

ವ್ಯುತ್ಕ್ಯಮಗಣನೆ (ನಾ). ವಿರುದ್ಧವಾದ ಎಣಿಕೆ : ಇಲ್ಲಿ ಕೆಲರ್‌ ವ್ಯುತ್ಫಮಗಣನೆ 
ಯಿಂದೆ ನಿಂದಿತಕ್ರಮಮೆಂದು ಪೇಟ್ವಿರ್‌ (ಕಾವ್ಕಾವ. ೬೨೦ ವ), (ಸಂ. ವೃತ್ತಮಗಣನಾ] 

ವ್ಯುತ್ನಾನ (ನಾ). ೧. ಎದುರುಬೀಳುವಿಕೆ ; ನಿಷೇಧಿಸಿದ್ದನ್ನು ಮಾಡುವುದು : 
""ವೃತ್ನಾನಂ - ಅಡ್ಡವಿಡುವಿಕೆ ; ಪ್ರತಿಕೂಲವಾಗಿ ನಡೆದುಕೊಳ್ಳುವಿಕೆ'' 
(ಸಿದ್ಧಾಂತಿ. ೪೦೨). ೨. ಮನಬಂದಂತೆ ನಡೆಯುವಿಕೆ ; ಸ್ವತಂತ್ರವ್ಯತ್ತಿ: "ಸ್ವಚ್ಛಂದ 

. ಸ್ವತಂತ್ರ ಮೃತ್ಥಾನಂ ವಿವೃತ್ತಿಯೆನಲೊಲಿದಂತೆ ನಡಹಮಕ್ಕುಂ'' 

(ಮಂಗರಾ. ೧೬೬-೩೦). ೩. ಮನಸ್ಸಿಗೆ ಬಂದಂತೆ ನಡೆಯುವವನು : "ಸ್ವತಂತ್ರವೃತ್ತಿಃ , 
ವ್ರುತ್ತಾನಂ - ಈ ೨ ಒಲಿದಂತೆ ನಡೆವವಂ'' (ಹಲಾಯು. ೧೨೮-೯೩). ೪. ಧಾರ್ಮಿಕ 
ಕಾರ್ಯವನ್ನು ಕ್ರಮವಾಗಿ ಪೂರೈಸುವಿಕೆ ; ವ್ರತ ಮುಂತಾದುವನ್ನು 
ಪಾಲಿಸುವುದು. [ಸಂ.] 

ವ್ಯುತ್ಪತ್ತಿ (ನಾ). ೧. ಶಬ್ದದ ಹುಟ್ಟು, -- ಮೂಲ ; ನಿಷ್ಪತ್ತಿ : ರಮಂತೇ 
. . ೬ ಇತಿ ರಾಮಃ ಎಂಬುದಾಗಿ ಇನ್ನೊಂದು ಪ್ರಸಿದ್ಧವಾದ ವೃತ್ಪತ್ತಿ "ರಾಮ' 
ಶಬ್ದಕ್ಕಿದೆ (ಭಾರದ. ೮) ; ತೆಲುಗಿನ "ಒಕ್ಕ' ದ ವ್ಯತ್ಪತ್ತಿಯೇನಿರಬಹುದು ? 
(ಹಸುಹೊ. ೩೯೦). ೨. ಪರಿಣತಿ ; ನೈಪುಣ್ಮ : ವ್ಯುತ್ಪತ್ತಿಯಿಲ್ಲದೆ ಇರುವುದರಿಂದಾಗಲಿ 
ಅಥವಾ ಪ್ರತಿಭೆಯಿಲ್ಲದೆ ಇರುವುದರಿಂದಾಗಲಿ ಮುಖ್ಕಾರ್ಥವು ಬಾಧಿತವಾಗಿರುವಂತಹ 
ಶಬ್ದಗಳ ಪ್ರಯೋಗವನ್ನು (ಕವಿಯು) ಮಾಡಿದರೆ, ಅದನ್ನು ಧ್ವನಿಯೆಂದು ವಿಮರ್ಶಕರು 
ತಿಳಿಯಲಾಗದು (ಧ್ವನ್ಮಾಲೋ. ೧೧೪). ೩. ಪಾಂಡಿತ್ಯ ;ಬಹುಶ್ರುತತ್ವ : ""ಬಹುಜ್ನತಾ 
ವೃತ್ಪತ್ತಿಃ'' ಅನೇಕ ವಿಷಯಗಳನ್ನು ತಿಳಿದಿರುವುದೇ ವ್ಯತ್ಪತ್ತಿ (ಭಾರಮಾ. ೧೮೩). ಸಂ.) 

ವೃತ್ಪತ್ತಿಶಾಸ್ತ್ರ (ನಾ). ಶಬ್ದದ ಮೂಲವನ್ನು ಕುರಿತು ಹೇಳುವ ಶಾಸ್ತ್ರ ; 
ನಿರುಕ್ತಿಶಾಸ್ತ್ರ : ವೃತ್ಪತ್ತಿಶಾಸ್ತವು ಈ ಮಾತನ್ನು ಎತ್ತಿ ಹಿಡಿಯಲಾರದು 
(ಸಮಜೀ. ೩). ([ಸಂ.) 

ವೃುತ್ತತ್ತಿಶಾಸ್ತ್ರಜ್ಞ (ನಾ). ನಿರುಕ್ತಿಶಾಸ್ತ್ರವನ್ನು ಬಲ್ಲವನು : ಒಬ್ಬ 
ವೃತ್ಪತ್ತಿಶಾಸ್ತ್ರಜ್ಞರಿಗೆ ಈ ಪ್ರಶ್ನೆಯನ್ನು ಕೇಳಿದಾಗ ಅದು ಮೊದಲು "ಮಾಗಾಯಿ' 
ಯಾಗಿರಬೇಕೆಂದು ಅವರು ಹೇಳಿದರು (ಸಮಜ. ೩). [ಸಂ.] 

ವೃುತ್ತನ್ನ (ಗು). ೧. ಪ್ರಾಪ್ತವಾದ ; ದೊರೆತ ;ನಿಷ್ಪನ್ನವಾದ. ೨. ಪ್ರಾವೀಣ್ಮದಿಂದ 
ಕೂಡಿದ ; ನೈಪುಣ್ಮವುಳ್ಳ. (ನಾ). ೩. (ವ್ಶಾಕ] ಪ್ರಕೃತಿ, ಪ್ರತ್ಮಯಗಳ 
ಜೋಡಣೆಯಿಂದ ಹುಟ್ಟಿದ ಶಬ್ದ : ಧಾತುಗಳಲ್ಲಿ ಸಹಜ, ಪ್ರತ್ಯಯಾಂತ 
(ವ್ಯುತ್ಪನ್ನ), ಸಂಯುಕ್ತ (ಸಮಗ್ರ) ಎಂದು ಮೂರು ವಿಧಗಳಿವೆ (ಕೈಪಿಡಿ. ೪೨). 
೪. ಪ್ರವೀಣಿ ; ನಿಪುಣ ; ಪಂಡಿತ : ಆಧುನಿಕ ವಿದ್ಯಾಸಂಸ್ಥೆಗಳ ಸ್ಥಾಪಕಾಚಾರ್ಯರೂ 
ವ್ಯವಸ್ತಾಪಕಮಹಾಶಯರೂ ಅನ್ಮಭಾಷೆಯಲ್ಲಿ ವ್ರುತ್ಪನ್ನರಾದವರು' (ಆರ್ಯಧ. ೩) ; 
ಇಷ್ಟರಿಂದಲೇ ವ್ರುತ್ತನ್ನರಾದ ಸಹೃದಯರ ಬುದ್ಧಿಗೆ ಪ್ರಕಾಶವು ದೊರೆತು . . . 
ಸಂದೇಹಕ್ಕೆಡೆಯಿರುವುದಿಲ್ಲ (ಧ್ವನ್ಮಾಲೋ. ೭೬). (ಸಂ.) 

ವ್ರುತ್ಸರ್ಗ (ನಾ). [ಜೈನ] ಆರು ಬಗೆಯ ತಪಗಳಲ್ಲಿ ಒಂದು ; ""ಗೃಹಧನಾದಿ 
ಬಾಹ್ಕೋಪಾದಿಗಳನ್ನೂ, ಕ್ರೋಧಾದಿ ಅಂತರಂಗೋಪಾದಿಗಳನ್ನೂ 
ತ್ಕಾಗಮಾಡುವುದು ಗ ಶರೀರದಲ್ಲಿ ನಿರ್ಮಮತೆ'' (ಬೈನಕೋ. ೨೪೧) : 
ಪ್ರಾಯಶ್ಚಿತ್ತ ವಿನಯ ವೈಯಾಪೃತ್ಮ ಸ್ವಾಧ್ಮಾಯ ಧ್ಯಾನ ವ್ಯುತ್ತರ್ಗಂಗಳನೊಳಕೊಂಡು 


ವೃಷ್ಟಿ 


(ಆದಿಪು. ೬-೩೩ ವ) ; ವ್ರತ್ಸರ್ಗೋತ್ತರತಪದೊಳತಿವಿಶುದ್ದಾಂತರಂಗನೆನಿಸಿದಂ 
(ಸುಕುಮಾ. ೪-೧೯). [ಸಂ.] 

ವ್ಯುಖ್ಚಿ (ನಾ). ೧. ಮುಂಜಾನೆ ; ಪ್ರಭಾತಸಮಯ. ೨. ಹೆಚ್ಚಳ ; ಉನ್ನತಿ ; 
ಏಳಿಗೆ. ೩. ಪ್ರಯೋಜನ ; ಫಲ ; ಪರಿಣಾಮ : “ವೃಷ್ಟಿ -- ೧. ಪ್ರಯೋಜನ, 
ಸಮೃದ್ಧಿ ೨'' (ಸಿದ್ಧಾಂತಿ. ೩೮೩). ೪. [ಜೈನ] ಐವತ್ತುಮೂರುಗರ್ಭಾನ್ವಯ 
ಕ್ರಿಯೆಗಳಲ್ಲಿ ಒಂದು ; ಮಗುವಿಗೆ ಮಾಡುವ ಮೊದಲನೆಯ ವರ್ಷದ 
ಹುಟ್ಟುಹಬ್ಬ : ದ್ವಾದಶಾಂಗದೊಳ್‌ ಪೇಲ್ದ ದಾನ ಪ್ರೀತಿ ಸುಪ್ರೀತಿ . . . ಅನ್ನಪ್ರಾಶನ 
ವೃಷ್ಟಿ ಕೇಶಾವಾಪ . . . ತ್ಮಾಗನಿರ್ವೃತಿಯೆಂಬಯ್ವತ್ತುಮೂಜು ಗರ್ಬಾದಿ 
ನಿರ್ವಾಣಪರ್ಯಂತಂಗಳಪ್ಪ ಗರ್ಭಾನ್ವಯಕ್ರಿಯೆಗಳುಂ (ಆದಿವು. ೧೫-೧೫ ವ). [ಸಂ.) 

ವ್ಯೂಢ (ಗು). ೧. ವಿಶಾಲವಾದ ; ಹರವಾದ ; ದೊಡ್ಡ : ವ್ಯೂಢವಕ್ಷಸ್ಥಳನಾಚಾನು 
ಪ್ರಲಂಬಪ್ರಬಲಭುಜಯುಗಂ (ಆದಿಪು. ೮-೫೧) ; ವ್ಯೂಢವಕ್ತಸ್ತಲರುಂ . . . ಅಪ್ಪನೇಕ 
ವೀರದಾನವಸೇನಾಗ್ರಣಿಗಳಿಂ (ಜಗವ. ೨-೩೯೬). ೨. ರಚಿಸಿದ ;ಸನ್ನಾಹಗೊಳಿಸಿದ ; 
ಯೋಜಿಸಿದ : ವ್ಯೂಢಸಂಕಲ್ಪಂ ಸುರತಿಯಲಿ ರೂಢಮಾಗಲ್ಕಿವರೊಡಲನು 
ಗೂಢಮರೆಯಿಂ ರಕ್ಷಿಸುವರಂತಾ ಶರೀರವನು (ಎವೇಭ. ೧೫-೧೩). [ಸಂ.] 

ವ್ಯೂಢೋರಸ್ಕ (ನಾ). ಹರವಾದ ಎದೆಯುಳ್ಳುದು ; ವಿಶಾಲವಕ್ಷಸ್ವಳವುಳ್ಳುದು : 
ಮಂಗಳವಸದನಂಗೊಂಡು ಪರಿಪೂರ್ಣಾಬ್ದಶಿರೋದ್ಧರಣನಂ ವ್ಯೂಢೋರಸ್ಕನಂ . . . 
ತರಿಸಿ ದಿಗ್ವಿಜಯಕ್ಕೆ ಜಿನೇಂದ್ರಚಂದ್ರದೇವಂ ಪೊಅಮಟ್ಟನೇಆಟ್‌ ಜಯಮಂ 
ಜಯಪರ್ವತಯಾನಮಂ (ಶಾಂತಿಪು. ೧೦-೧೪೨ ವ). [ಸಂ.] 

ವ್ಯೂಹ (ನಾ). ೧. ಗುಂಪು ; ಸಮೂಹ : ಸುರವ್ಮೂಹಮಂಬರದಲ್ಲಿ ಹೂಮಳೆಗಳಂ 
ಹಿಡಿದು ಮೋಹರಂಬೆತ್ತು ನೋಡುತ್ತಿರಲು (ಹಚಕಾ. ೧೩-೧೩). ೨. ಸೈನ್ಮ ;ದಳ ; 
ಪಡೆ : ಪರವ್ಮೂಹಭಯಂಕರಂ ನೆಗೆದು ಪಾರ್ದಾರ್ದೆಚ್ಚೊಡೆ (ಪಂಪಭಾ. ೧೧-೧೭). 
೩. ರಚನೆ ; ವ್ಯವಸ್ಥೆ : ನವನವವ್ಮೂಹಂಗಳಬುಜೋದ್ಭವನ ಪಾಳಿ ವಿಖಂಡ ನವರಸ 
ನವವಿಧಗ್ರಹನಾಟಕಂಗಳ ಲಕ್ಷಣವನಜೌದು . . . ನಡೆವುದು (ಕುವ್ಮಾಉ. ೪-೩೬) ; 
ಕರೆದೊಯ್ದನತಿಥಿಗಳನಾ ಗಿರಿಧರಾವ್ಯೂಹಮಂ ತೋಟ” (ಶ್ರೀರಾಮಾ. ೨೯೩-೨೩೨) . 
೪. ದಳವನ್ನು ಒಂದು ವಿಶಿಷ್ಟರಚನೆಯಲ್ಲಿ ನಿಲ್ಲಿಸುವ ಕ್ರಮ ; ಸೈನ್ಯದ |25 
ರಚನೆ : ಇದು ಚಕ್ರವ್ಮೂಹಮಾ ವ್ಯೂಹಮನೊಡೆವದಟಂ ಪಾರ್ಥನಂತಾತನುಂ 
ಗೆಂಟಿದನೆಮ್ಮಾ ನಾಲ್ವರುಂ ಭೇದಿಸಲಜ್‌ಯೆವು (ಪಂಪಭಾ. ೧೧-೮೭) ; ವ್ಯೂಹವನು 
ರಚಿಸುವೆನು ನಾಳಿನೊಳಾಹವಕೆ ತಳತಂತ್ರವೊಂದೇ ಮೋಹರಕೆ ನಡೆತರಲಿ 
ಷಡುರಥಾದಿ ಯಾದವರು (ಕುವ್ಮಾದ್ರೋ ೮-೬೬). ೫. (ಆಲಂ) ತಂತ್ರ ; ಕೈವಾಡ : 
ಎಲೆ, ದುರ್ವಿಧಿಯೆ, ನಿನ್ನ ವ್ಯೂಹಕೆ ಪ್ರತಿವ್ಯೂಹಮಂ ಒಡ್ಡದಿರೆ ನಷ್ಟಬುದ್ದಿಯೆ ನಾ 
ದಿಟಂ ದುಷ್ಪಬುದ್ಧಿಯಲ್ತು (ಚಂದ್ರಸ. ೯೨-೨೭). ೬. [ವಿಶಿಷ್ಟಾ] ಪರಮಾತ್ಮನ ಐದು 
ವಿಧವಾದ ರೂಪಗಳು : ಈ ಸಂಪ್ರದಾಯದಂತೆ ಪರಮಾತ್ಮನು ಪಂಚವ್ಮೂಹ 
ರೂಪದಿಂದ ವಿಶ್ವಾತ್ಮಕನಾಗಿಯೂ ವಿಶ್ವಾತೀತನಾಗಿಯೂ ಇರುತ್ತಾನೆ (ಭಾರದ. ೨೬೨). 
೭. ಪರಮಾತ್ಮನ ಐದುವಿಧವಾದ ರೂಪಗಳಲ್ಲಿ ಒಂದು : ಪರ, ವ್ಯೂಹ, 
ಅಂತರ್ಯಾಮಿ, ವಿಭವ, ಅರ್ಚಾ ಎಂಬುವುಗಳೇ ಪಂಚವ್ಮೂಹಗಳು (ಭಾರದ. ೨೬೨). 

[ಸಂ.] 

ವ್ಯೂಹಚ್ಛೇದ (ನಾ). ಸೈನ್ಶದ ರಚನೆಯನ್ನು ಭೇದಿಸುವುದು ; ಸೈನ್ಮದ ಕಟ್ಟನ್ನು 
ಒಡೆಯುವಿಕೆ : ಶಸ್ತ್ರಯುದ್ಧ, ವ್ಯೂಹಬಂಧ , ವ್ಯೂಹಚ್ಛೇದ ಮುಂತಾದ 
ಅಭ್ಯ್ಕಾಸಕ್ರಮಗಳು ಜರುಗುತ್ತಿದ್ದುವು (ಶಾಂತಲಾ. ೭೮). [ಸಂ.] 

ವ್ಯೂಹಬಂಧ (ನಾ). ಯುದ್ಧದಲ್ಲಿ ಸೈನ್ಮವನ್ನು ಒಂದು ವಿಶಿಷ್ಟರೀತಿಯಲ್ಲಿ 
ನಿಲ್ಲಿಸುವುದು ; ಸೇನಾರಚನೆ : ಶಸ್ತ್ರಯುದ್ಧ, ವ್ಯೂಹಬಂಧ, ವ್ಯೂಹಚ್ಛೇದ 
ಮುಂತಾದ ಅಭ್ಯಾಸಕ್ರಮಗಳು ಜರುಗುತ್ತಿದ್ದವು (ಶಾಂತಲಾ. ೭೮). [೫0.) 

ವ್ಯೂಹೋತ್ಕರ (ನಾ). ಸೈನ್ಯವನ್ನು ಒಟ್ಟುಗೂಡಿಸುವಿಕೆ : ಗುರುಮುಖದೊಳಾ 
ಕುಮಾರಂ. .. ಯಂತ್ರಪ್ರಯೋಗಮಖಲವ್ಕೂಹೋತ್ಕರಮೆಂಬಿನಿತಖೊಳಂ ಬಲ್ಲರೆಲ್ಲರುಂ 
ಮೆಚ್ಚೆ ಪಡೆದನತಿಕೌಶಲಮಂ (ಪುಪ್ಪಪು. ೪-೬೦). [ಸಂ.] 

ವ್ಯೋಕಾರ (ನಾ). ೧. ಕಬ್ಬಿಣದ ಕೆಲಸ ಮಾಡುವವನು; ಕಮ್ಮಾರ. 


ದ್‌ 
೦ 


- 


ಕ್ರ 


20 


30 


40 


4s 


೮೦೫೮ 


೨. ಕಬ್ಬಿಣ , ತಾಮ್ರ , ಹಿತ್ತಾಳೆ, ಕಂಚು ಮೊದಲಾದ ಲೋಹಗಳಿಗೆ 
ಸಂಬಂಧಿಸಿದ ಕೆಲಸ ಮಾಡುವವನು : ""ವ್ಕೋಕಾರಃ , ಲೋಹಕಾರಃ -- ಈ ೨ 
ಬೋಗಾಜಂ'' (ಹಲಾಯು. ೯೬-೪೩೪). [ಸಂ.] 

ವ್ಯೋಮ (ನಾ). ೧. ಪಂಚಮಹಾಭೂತಗಳಲ್ಲಿ ಒಂದು ; ಆಕಾಶ ; ಗಗನ : 
ಶ್ರೀಮಚ್ಚಳುಕ್ಕವಂಶವ್ಕೋಮಾಮೃತಕಿರಣಂ (ಪಂಪಭಾ. ೧-೧೫) ; ಪವಮಾನವಿಸ್ತಾರಂ 
ವೋಮದೊಳ್‌ . . . ಅಲ್ಲದೆ ಜನಪದದ ಜನಂಗಳೊಳಿಲ್ಲ (ಜಗವಿ. ೨-೧ ವ) ; 
ವ್ಯೋಮಸಾಗರಸಮಂನಿನ್ನ ರಾಮಾಯಣಂ (ಶ್ರೀರಾಮಾ. ೪-೯೭). ೨. ವಾಯುಮಂಡಲ ; 
ವಾತಾವರಣ. ೩. [ಗಣಿತ] ಬಿಂದು; ಸೊನ್ನೆ; ಶೂನ್ಮವೆಂಬುದರ ಸಂಕೇತ : 
ಗಗನಂ ಶೂನ್ಮಾಂಬರ ಖಂ ಮಿಗೆಯಾಕಾಶಂ ವಿಯತ್ತಳಂ ವ್ಯೋಮಾಂಬರ ಮಿಗೆ 
ಘನಮಾರ್ಗಂ ನಭಮುಂ ಸೊಗಯಿಪ ಬಿಂದುವಿನ ನಾಮಂ (ವ್ಯವಹಾ. ೧೦-೧೦). 
೪. [ಛಂದ] ಎಂಟು ಬಗೆಯ ಅಕ್ಷರಗಣಗಳಲ್ಲಿ ಒಂದು ; ತಗಣ ; ಎರಡು 
ಗುರು ಒಂದು ಲಘುವಿರುವ ಗಣ (- - ಟ) : ಧರಣಿ ಜಲಾಗ್ನಿ ಮರುದ್‌ 
ವ್ಕೋಮರವಿ ಶಶಾಂಕೇಂದ್ರನಿಲಯಮಿವು ಗಣದ ಪೆಸರ್‌ (ಛಂದೋಂಬು. ೧-೩೭). [ಸೆಂ.] 

ವ್ಯೋಮಕಪರ್ದಿ (ನಾ). ಆಕಾಶವನ್ನೇ ಜಡೆಯಾಗಿ ಉಳ್ಳವನು ; ಶಿವ :ರಸ 
ಸಮೃದ್ಧಿಯೇ ಬುದ್ದಿಯ ಸಿದ್ದಿ ಸರ್ವರಸನಲಾ ವ್ಯೋಮಕಪರ್ದಿ (ಗಣೇಶ. ೧೦-೨೫೨). 

(ಸಂ. ಮ್ಕೋಮಕಪರ್ದಿನ್‌] 

ವ್ಯೋಮಕೇಶ (ನಾ). ೧. ಆಕಾಶವನ್ನೇ ಕೂದಲಾಗಿ ಉಳ್ಳವನು ; ಶಿವ : ರಾಮ 
ಸೋಮಯ್ಕನು ಪ್ರೇಮದಿಂದೊಡಗೂಡಿ ವ್ಯೋಮಕೇಶನ ಧ್ಯಾನಿಸುತಲಿ ತಾಮಸವಿಲ್ಲದೆ 
ಬಂದರು ಮುನಿಗುಂದದಾ ಮಹಗಿರಿಯನೀಕ್ಷಿಸುತ (ಅಬ್ಬಲೂ. ೩-೧೩). ೨. ಶಿವನ 
ಪ್ರಮಥಗಣಗಳಲ್ಲಿ ಒಬ್ಬನು ; ಒಬ್ಬ ಗಣನಾಥನ ಹೆಸರು : ಎಡದ ಕಣ 
ಪಾದದಲ್ಲಿ ವ್ಯೋಮಕೇಶನೆಂಬ ಗಣೇಶ್ವರನೆನಿಸಿರ್ಪಿರಿ ಅಯ್ಕ (ಸಿದ್ದೇವ. ೬೪-೧೮೮). 

[ಸಂ.] 

ವ್ಯೋಮಗ (ನಾ). ಆಕಾಶದಲ್ಲಿ ಸಂಚರಿಸುವಂತಹುದು ; ದೇವತೆ, ಪಕ್ಷಿ, 
ಗ್ರಹ, ವಿಮಾನ ಮುಂತಾದುವು :ತದ್ಗೃಹಮಂ ನಿರೀಕ್ಷಿಸೆ ಪಲರ್‌ ವೀರ್ಯಾನ್ವಿತರ್‌ 
ವ್ಯೋಮಗರ್‌ ಪಲವುಂ ಕುತ್ತಮವುಂಕೆ ಪುಟ್ಟಿದ ನರಂ ಪಂಚತ್ತ್ವ ಮಂ ಪೊರ್ದುಗುಂ 
(ಜಾತತಿ. ೨೩೬-೧) ; ವ್ಯೋಮಗಸ್ಕಂದನದೊಳಡಗಿ ರಥಿ ರಾವಣಂ ನೋಡಿದನು ... 
ದಶರಥಸುತನ ಸತಿಯನೋರ್ವಳಂ (ಶ್ರೀರಾಮಾ. ೨೪೨-೩೮೪). (ಸಂ.] 

ವ್ಯೋಮಚರ (ನಾ). ಎ ವ್ಯೋಮಗ : ಅನಂತಕಾಂತವ್ಯೋಮಚರಕಾಂತಾಕಟಾಕ್ಷ್ಮೈಕ 
ಲಕ್ಷಂ ದಮಿತಾರಿಮಹಾರಾಜಂ ಮೃಗರಾಜಾಸನಾಸೀನನೊಡ್ಡೋಲಗಂಗೊಟ್ಟಿರೆ 
(ಶಾಂತಿಪು. ೨-೨೧ ವ). (ಸಂ.) 

ವ್ಯೋಮಯಾನ (ನಾ). ೧. ಗಗನಸಂಚಾರ : ವ್ಯೋಮಯಾನಂ ತುಚ್ಛಮೆನೆಯುಂ 
ಗ್ರಾಮಯಾನಮತುಚ್ಛಮೆನೆಯುಂ ಧರ್ಮೊೋಪದೆ-ಶಂಗೆಯುತ್ತುಮುತ್ತಮ ತೀರ್ಥೇಶ್ವರಂ 
ವಿಹಾರಿಸೆ (ಶಾಂತಿಪು ೧೨-೨೩ ವು. ೨. ಆಕಾಶದಲ್ಲಿ ಸಂಚರಿಸುವ ವಿಮಾನ : 
*“ನಡೆಮಾಡ ಪಾಜ'ನೆ ವ್ಯೋಮಯಾನನಾಮಂ'' (ಶಬ್ದಮಂ. ೧೧) ;ವ್ಯೋಮಯಾನದಿಂದ 
ಹೊರಟುಹೋಗುವಳು (ಶಾಕುಂತ. ೯೫-೮). ([ಸಂ.) 

ವ್ಯೋಮಾಪಗೆ (ನಾ). ಆಕಾಶಗಂಗೆ ; ದೇವನದಿ : ವಿಲಸದ್ವ್ಯೋಮಾಪಗೆಯ 
ಸಲಿಲಮದಲಳ್‌ ನೆನೆದೊಡಮಳದಿವೃಸ್ನಾನಂ (ವಿಷ್ಣುಪು. ೨-೨-೧೫೭). 

(ಸಂ. ವ್ಕೋಮಾಪಗಾ] 

ವ್ಯೋಷ (ನಾ). ಮೆಣಸು, ಹಿಪ್ಪಲಿ ಮತ್ತು ಶುಂಠಿಗಳೆಂಬ ಮೂರು ಔಷಧಿಗಳ 
ಕೂಟ ; ತ್ರಿಕಟುಕ : “ತ್ರಿಕಟು, ತೂ ಷಣಂ, ವ್ಯೋಷಂ -- ಈ ೩ ತ್ರಿಕಟುಕಂ'' 
(ಹಲಾಯು. ೧೦೧-೪೬೩). ([ಸಂ.] 

ವ್ರಜ (ನಾ). ೧. ಹೋಗುವಿಕೆ ; ತಿರುಗಾಟ. ೨. ದಾರಿ ; ಮಾರ್ಗ ; ರಸ್ತೆ. 
೩. ಸಮೂಹ ; ಗುಂಪು : ಎರೆದರ್ಥಿವ್ರಜಂಗಳ್ಲೆ-ಚಿಂತಾಮಣಿಯಂ ಸಾಮಂತ 
ಚೂಡಾಮಣಿಯನಣಿಯರಂ ಬಂದು ಕಂಡಂ ಸುರೇಂದ್ರಂ (ಪಂಪಭಾ. ೭-೯೫): 
ಸುಗ್ರಾಮಾಗ್ರಹಾರವ್ರಜದಲಂಪುಗಳ . . . ಈಕ್ಲಿಸುತರಸನೈತಂದ (ತೊರರಾ. ೧-೬-೧೦) . 
೪. ತುರುವಿನ ಮಂದೆ ; ದನಗಳ ಹಿಂಡು : ದ್ವಿಜವಂಶಾಂಬರತಿಗ್ನರೋಚಿ 


ವ್ರಜಭಾಷೆ 


ಸುಬಳಕ್ನ್ಮಾ ಪಾಲಪಾಣಿಗ್ರಹವ್ರಜಸಂರಕ್ಕಣದಕ್ಷನಾಶ್ರಿತಜನಾಧಾರಂ . . . 
ವಿದ್ವಜ್ಜನಾಳಂಕೃತಂ (ಸುಕುಮಾ. ೨-೩೯). ೫. ದನಗಳ ಕೊಟ್ಟಿಗೆ. ೬. ಆಗ್ರಾ ಮತ್ತು 
ಮಥುರಾದ ಸುತ್ತಮುತ್ತಲ ಪ್ರದೇಶ ; 8 ನಂದಗೋಪನ ರಾಜಧಾನಿ 
ಯಾಗಿದ್ದ ಗೋಕುಲ : ಆ ಸುತರುಂ ಗೋಪಾಲವ್ಕಾಸಂಗದೆ ಕೆಲವು ಕಾಲಮಿರ್ಕುಂ 
ವ್ರಜದೊಳ್‌ (ಜಗವ. ೧ ೭೬. ೭. (ಪರಿವ್ರಾಜಕರ) ಸಮೂಹ ; ಸಂಘ : 
ಸುವ್ರತನಿಲಯಂ ಸಕಿಲಮಹಾವ್ರತಿ ಸಂತಾನಕಲ್ಪಭೂಜಂ ದಶವರ್ಮ್ಮವ್ರಜನಿಯುಕ್ತನೆಸೆದಂ 
ಪ್ರವ್ರಜ್ಮಮಹೇಂದ್ರಸೋಮವಪಣ್ಣಿತದೇವಂ (ಎಇ. x೪1. ೩೯-೨೯ ; 1152). [ಸಂ.) 

ವ್ರಜಭಾಷೆ (ನಾ). ಆಗ್ರಾ ಮತ್ತು ಮಡುುರಾದ ಸುತ್ತಮುತ್ತಲಲ್ಲಿ 
ಪ್ರಚಲಿತವಿರುವ ಒಂದು ಭಾಷೆ ; ಹಳೆಯ ಹಿಂದಿ ಭಾಷೆ : ಈತನ ಕವಿತೆಗಳು 
ವ್ರಜಭಾಷೆಯಲ್ಲೂ ಗದ್ಯಗ್ರಂಥಗಳು ಆಧುನಿಕ (ಖಡೀಬೋಲೀ) ಹಿಂದಿಯಲ್ಲೂ 
ರಚಿತವಾಗಿವೆ (ಭಾರದ. ೪೬೫). (ಸಂ. ವ್ರಜಭಾಷಾ। 

ವ್ರಜವಧು (ನಾ). ವ್ರಜದೇಶದ ಯುವತಿ ; ಗೋಪಿಕೆ ; ಗೊಲ್ಲಿತಿ : ಆನನಾಂಬುಜ 
ಸೌಭಗದ ರಸದ ಸುಧೆಯ ಸವಸವಿದಕ್ಷಿಗಳಿಗನವಧಿಕತೃಪ್ತಿಗಳಾಗವೈ ವ್ರಜವಧು 
ಗಳೇತಕೆ ಮರುಳುಗೊಂಡರು ವಿದುರ ಹೇಳೆಂದ (ನಭಾಗ. ೩-೨-೧೧). (ಸಂ.] 

ವ್ರಣ (ನಾ). ೧. ಹುಣ್ಣು : ವ್ರಣಗಳಿಗೆ:- ತಲೆಹುಣ್ಣಿಗೆ -- ತೆಂಗಿನ ಕಾಯ ಓಟೆಯ 
ರಸವ ತೊಡೆಯಲು ತಲೆಹುಣ್ಣು ಮಾಣ್ಣುಂ (ಎವೈಎ. ೭೭೩) ; ಕ್ಷಯರೋಗ... ಈ 
ರೋಗಾಣು ಶ್ವಾಸಕೋಶವನ್ನು ಸೇರಿದಾಗ ಅಲ್ಲಿ ಉಂಟಾದ ವ್ರಣ ಅತಿಸೂಕ್ಶ್ಮವಾಗಿರುತ್ತದೆ 
(ಕೆಲರೋ. ೮). ೨. ಆಯುಧ ಮೊದಲಾದುವುಗಳಿಂದ ಮೈಯಲ್ಲಿ ಆದ 
ಸೀಳು ; ಗಾಯ : ಕ್ಷಣಕೆ ಮರಳೆಚ್ಚತ್ತನಸ್ವ್ರವ್ರಣವ ತೊಳೆದರು (ಕುವ್ಮಾಶ. ೩-೪೮) ; 
ನಿನಗೀ ಕೂರ್ಗಣೆಯಿತ್ತಪುದು ನವವ್ರಣಮಣಿಯಂ ಕೊಳ್ಳೆಂದು ಸಿಂಹಳಂ ಪದೆದೆಚ್ಚಂ 
(ರಾಜಶೇ. ೬ ೯೮). ೩. ಗುಳ್ಳೆ ; ಬೊಕ್ಕೆ ; ಹೊಪ್ಪಳೆ. (ಸಂ. 

ವ್ರಣಚಿಕಿತ್ಸೆ (ನಾ). ಹುಣ್ಣಿಗೆ ಮಾಡುವ ಔಷಧೋಪಚಾರ : ಬಹಳ ಹೊಮ್ಮಿ 
ಪಕ್ವವಾದ ವಿದ್ರಧಿಯಲ್ಲಿ ವ್ರಣಚಿಕಿತ್ಸೆಯನು ನಡೆಸುವುದು (ವೈದ್ಮಸಾ. 1. ೨೮೦). 

[ಸಂ. ವ್ರಣಚಿಕಿತ್ಸಾ) 

ವ್ರಣಜಾಡ್ಕ (ನಾ). ಹುಣ್ಣಿನ ರೋಗ : ಶ್ರೀರಂಗರಾಯರು ಚಿಕಿತ್ಸೆಗೆ ಅಸಾಧ್ಯವಾದ 
ಬೆನ್ನುಫಣಿಯೆಂಬ ವ್ರಣಚಾಡ್ಮವು ತಮಗೆ ಸಂಭವಿಸಿದೆ. . . ಎಂದು ತಿಳಿದು 
(ಮಹಾವಂ. ॥ ೨೩). (ಸಂ.] 

ವ್ರಣರೋಗ (ನಾ). ಮೈಯಲ್ಲಿ ಹುಣ್ಣೇಳುವ ಒಂದು ಬಗೆಯ ರೋಗ : ಕಾಚು, 
ಶುಂಠಿಚೂರ್ಣ, ಮೈಲತುತ್ತ, ಬಿಳಿಯ ಧೂಪ, ಕಾಕಿಮಾರೀಬೀಜ, ಅರಿಸಿನ ಇವಂ 


ಚೂರ್ಣವಂ ಮಾಡಿ, ಆ ತೈಲದೊಳು ಮರ್ದಿಸಿ ಅರ್ಚನೆಯಂ ಮಾಡಿ ವ್ರಣಕ್ಕೆ ಹಚ್ಚಲು 
ಮೇಗಾಲು ಹುಣ್ಣು ಮಾಣ್ಣುಂ ಆವ ವ್ರಣರೋಗಕ್ಕೂ ಇದೇ ಔಷಧ 
(ಎವೈವಿ. ೧೭೩). [ಸಂ.) 


ವ್ರಣವಿದ್ರಧಿ (ನಾ). ಕುರು ; ಬೊಕ್ಕೆ : ಗಂಡೂಪಗುಣ -- ಸಕಲವಾದ ಕಂಠರೋಗವನ್ನು 
. ದಾಡೆಯೊಳಾದ ವ್ರಣವಿದ್ರಧಿ ಇವೇ ಮುಂತಾದ ರೋಗಗಳಂ ಪರಿಹರಿಸಿ 
ದೃಷ್ಟಿಪ್ರಸನ್ನತೆಯನ್ನುಂಟುಮಾಡುವುದು (ಸಕವೈ. ೨೭). 
(IP ಇದು ಒಂದೇ ಅರ್ಥದ ಎರಡು ಶಬ್ದರೂಪಗಳು ಸೇರಿ ಆದ ರೂಪ) 

ವ್ರಣವೈದ್ಯ (ನಾ). ೧. (ಮೈಮೇಲೆ ಉಂಟಾಗುವ) ಗಾಯಗಳನ್ನು 
ಗುಣಪಡಿಸುವ ವೈದ್ಯ. ೨. ಗಾಯಗಳನ್ನು ಗುಣಪಡಿಸುವುದಕ್ಕೆ ಸಂಬಂಧಿಸಿದ 
ವೈದ್ಯಶಾಸ್ತ್ರ. (ಸಂ.] 

ವ್ರಣಾಶನ (ನಾ). ಹುಣ್ಣಿನ ರಕ್ತ, ಕೀವುಗಳನ್ನು ಹೀರಿ ಬದುಕುವ ಕ್ರಿಮಿ : 
"“ವ್ರಣಾಶನಮೆನಲ್ಕುಣ್ಣೆ'' (ಮಂಗರಾ. ೪೯-೧೪). [ಸಂ.) 

ವ್ರಣಿ (ನಾ). ಒಂದು ಬಗೆಯ ಸಸ್ಕ : "'ತೇ(ವಾಠಾಂ. ಕ್ಕಾ]ರಣಂ ವ್ರಣಿಯಕ್ಕು'' 
(ಮಂಗರಾ. ೪೯-೧೪). (ಸಂ. 

ವ್ರತ (ನಾ). ೧. ನಡವಳಿಕೆ ; ಆಚರಣೆ ; ಆಚಾರ : ಎನಿತಾನುಂ ತೆಜದ ಕಥೆಗಳುಮಂ 
ದೃಷ್ಟಾಂತಂಗಳುಮಂ ತೋಣ್‌ ನುಡಿದುಂ ವ್ರತಕ್ಕೆ ತರಲಾಜದೆ (ಧರ್ಮಾಮೃ. ೧೧-೧೬೯). 
೨. (ತಾನಾಗಿ ಕೈಗೊಳ್ಳುವ) ನಿಯಮ ; ನೋಂಪಿ ; ಕಟ್ಟುಪಾಡು : ವ್ರತಮಂ 


೮೦೫೯ 


20 


25 


30 


ವ್ರತನಿಯಮ 


ಪೇಟ್ಸಾಡೆ ನೋಂತು.. .. ಧರ್ಮದುನ್ನತಿಯಂ ಪೆರ್ಚಿಸುವಂದು ನೀನೆ ಪಿರಿಯ್ಕೆ ಶ್ರೀ 
ದಾನಚಿಂತಾಮಣೀ (ಅಜಪು. ೧೨-೮) ; ವ್ರತವುಳ್ಳವರ ಬತಗೆಡಿಸಿತ್ತು ನೋಡಾ ಮನವು 
(ಅಖಂಡೇ. ೨೫೭-೫) ; ರಾಜೇಂದ್ರ ಮೆಚ್ಚಿತಯ್‌ ನಿನ್ನೀ ವ್ರತಕ್ಕೆ ಯತಂ (ಶ್ರೀರಾಮಾ. 
೧೪-೩೫೮). ೩. ಶಾಸ್ತ್ರೋಕ್ತವಾಗಿ ಮಾಡುವ ಪೂಜೆ, ಉಪವಾಸ ಮುಂತಾದ 
ಧಾರ್ಮಿಕಕ್ರಿಯೆಗಳ ಆಚರಣೆ : ಇದರಂತೆ ಬೇರೆ ಬೇರೆ ಸಮಯದ ಚಾತುರ್ಮಾಸವ್ರತ, 
ಗಣೇಶವ್ರತ . . . ಮುಂತಾಗಿ ಅನೇಕ ವ್ರತಗಳಿವೆ (ಭಾಹಬ್ಬ. ೪೮). ೪. ಯಜ್ಞ ; 
ಯಾಗ : ವ್ರತ ಮುಗಿಯೆ ವ್ರತಿಗಳನು ಕಳುಹಿದ ದಾನದಲಿ ತಣಿಸಿ (ಕೌಶಿರಾ. ೧-೬೪). 
೫. ನಡತೆ ; ಶೀಲ ; ಚಾರಿತ್ರ್ಯ : “ವ್ರತಗೆಡಿಸು' ಪರಾ. 
ವ್ರತತಪ್ಪು ವನ ನಿಯಮವು ಹಾಳಾಗು ; ನೇಮಗೆಡು ; ವ್ರತತಪ್ಪಲು 
ಶರೀರವಡಿವ ನರಕಂಗೆ ಮುಕ್ತಿ ಇಲ್ಲ (ಸರ್ವವ. ೧೮೬-೮೫೯). ವ್ರತೋಪವಾಸ ಎ 
ನೋಂಪಿ ಮತ್ತು ಉಪವಾಸ : ವ್ರ (ಪಾಠಾ. ಬ್ರ) ತೋಪವಾಸಂಗಳಿಂ ಮೆಯ್ಕಂ 
ದಂಡಿಸುತ್ತಂ ಸಲ್ವುದೊಂದು ದಿವಸಂ (ವಡ್ಡಾರಾ. ೧೭೨-೨೩) ; ಅಪುತ್ರವಂತನು ಮಾಡುವ 
ವ್ರತೋಪವಾಸಗಳು ವ್ಯರ್ಥ (ವಚಕಾ. ೮೩). [ಸಂ.) 
ವ್ರತಕೊಳ್‌ (ಕ್ರಿ). ನೋಂಪಿಯನ್ನು ಕೈಗೊಳ್ಳು : ಶ್ರೀಮತ್‌ ಎಚೆಯಪಗಾಮುಣ್ಣನು 
ಮದ್ದಯ್ಮನು ಬನ್ನಿಲ್ಲಿ ವ್ರತಕೊಣ್ಣರ್‌ (ಎಕ. 1. ೪೬೮ ;950). (ವ್ರತ *- ಕೊಳ್‌) 
ವ್ರತಗೆಡಿಸು (ಕ್ರಿ). ಶೀಲವನ್ನು ಹಾಳುಮಾಡು ; ಶೀಲವನ್ನು ಕೆಡಿಸು : ಶಿಲೆಯ 
ಸತಿಯಳ ಮಾಡಿ ತ್ರಿಪುರರ ಲಲನೆಯರ ವ್ರತಗೆಡಿಸಿ ಕೂಡಿದ ಕೆಲಸವುತ್ತಮವಾಯ್ತು 
(ಹರಿಸಾ. ೩೦) ;ಲಲನೆಯರು ಯೇಕಾಕಿಯಾಗಿ ಸುಳಿದೊಡೆ ನೋಡಿಯೆಳೆಸಿ ವ್ರತಗೆಡಿಸುವರು 
ಕಾಮುಕರು (ನವಮೋ. ೮-೫೨). (ವ್ರತ * ಕೆಡಿಸು) 
ವ್ರತಗೆಡು (ಕ್ರಿ). ನೇಮಭಂಗವಾಗು; ನಿಯಮವು ಹಾಳಾಗು : ವ್ರತಗೆಟ್ಟ ಬಳಿಕ 
ಘಟ ಉಳಿಯಬಲ್ಲುದೆ ( ಅವಚಂ. ೪೨-೧೮೨); ಸಿತನಾಗನಾಳ್ವನರ್ಧಾಂಗಿಗೋಸುಗವಿಂ 
ತನ್ನ ವ್ರತಗೆಟ್ಟು ನೃಪಗೆ ಸಿಕ್ಕಿದನ . . . ತಮ್ಮನ ತಜ್‌ದಾತಗಾನತನಾಗಿ ಪೇಳು 
ಮೇಲ್ಲತೆಯ (ಮೋಹತ. ೪-೧). (ವ್ರತ 1 ಕೆಡು) 
ವ್ರತಗೇಡಿ (ನಾ). ಕಟ್ಟುಪಾಡನ್ನು ಹಾಳುಮಾಡುವವನು ; ನಿಯಮವನ್ನು 
ಕೆಡಿಸುವವನು : ವ್ರತಗೇಡಿ ವ್ರತಗೇಡಿ ಎಂಬುವ ತಾನೆ ವ್ರತಗೇಡಿ (ಅವಬಂ. 
೪೨-೧೮೨) ; ತರುಣಿ ರಜಸ್ಪತೆ್ಕಸ್ತಲೆ3ಯುಮಾದ ಮೂರು ದಿವಸದೊಳು ಪುರುಷ 
ಸಂಯೋಗ ಮಾಡಲು ಜಾರ ಪುಟ್ಟುವನು . . . ಆರು ದಿವಸದಲಿ ನಿರುತವ್ರತಗೇಡಿ 
, - . ತಾಂ ಸಂಭವಿಸುವ (ನವಮೋ. ೪-೪೧). [ವ್ರತ 1 ಕೇಡಿ,) 
ವ್ರತಚರ್ಯೆ (ನಾ). ೧. ಪುಣ್ಮಕಾರ್ಯಾಚರಣೆ : ಬಳಲಿದೆಯಲಾ 
ತನಗೋಸುಗಿನ್ನೆಗವಕಟಕಟ ನಿಯತಾಶನವ್ರತಚರ್ಯೆಯಲಿ ಮತ್ಬಾದಸೇವೆಯಲಿ... 
ಎನುತಾಸನದಲಿರದೆದ್ದು ತಕ್ಕೆಸಿದನು ನಿಜಸತಿಯ (ನಿಬಾಗ. ೩-೧೧-೩). 
೨. [ಜೈನ]ಐವತ್ತುಮೂರು ಗರ್ಭಾನೃಯಕ್ರಿಯೆಗಳಲ್ಲಿ ಒಂದು ; 
""ಬ್ರಹ್ಮಚಾರಿಯು ಹಿಂಸಾತ್ಕಾಗವೇ ಮೊದಲಾದ ವ್ರತಗಳನ್ನು ಧರಿಸಿ 
ಅಧ್ಯಯನವನ್ನು ಕೈಗೊಳ್ಳುವುದು (ಜೈನಕೋ. ೮೫): ಆದಾನ ಪ್ರೀತಿ... 
ಉಪನಯನ ವ್ರತಚರ್ಯಾ . . . ತ್ಕಾಗನಿರ್ವೃತಿಯೆಂಬಯ್ವತ್ತುಮೂಜು ಗರ್ಭಾದಿ 
ನಿರ್ವಾಣಪರ್ಯಂತಂಗಳಪ್ಪ ಗರ್ಭಾನ್ವಯಕ್ರಿಯೆಗಳುಂ (ಆದಿಪು. ೧೫-೧೫ ವ). 
(ಸಂ. ವ್ರತಚರ್ಯಾ) 
ವ್ರತತಿ (ನಾ). ೧. ಹರಹು ; ವಿಸ್ತಾರ. ೨. (ಹಬ್ಬುವ) ಬಳ್ಳಿ ; ಲತೆ : 
ಕಲ್ಪವ್ರತತೀಸಂಸಕ್ತಕಲ್ಪಕ್ಷಿತಿರುಹಮೆನೆ ಪೋಲ್ತಿರ್ದನಾ ಕಾಂತೆಯರ್‌ ತಮ್ಮತಿರಾಗಂ 
ಪೆರ್ಚಿ ತನ್ನಿರ್ಕೆಲದೊಳಮಿರೆ ತನ್ನಾಭಿರಾಜಾಗ್ರಪುತ್ರಂ (ಆದಿಪು. ೮-೨೩): ಜಾಜಿ 
ಮೊಲ್ಲೆಗಳಿನುವ ವ್ರತತಿಗಳಿಂದ ವನ ಸದ್ವಿನಯಗೊಂಡಿಹುದು (ಬಜ್ನಪು. ೧೯-೧೪). 
೩. ಗುಂಪು ; ಸಮೂಹ ; ಸಂದಣಿ : ಸತಿಯರೋಲಗಸಾಲೆಯೊಳು ಗುಣವತಿಯು 
ಸುತನಾಡಿಸುವ ಸಖಿಯರ ವ್ರತತಿಯೊಳಗಾ ತಾರೆ ನಡುವಣ ರೋಹಿಣೆಂಬಂತೆ 
ವಿತತದಿಂದೊಪ್ಪಿರಲು (ಬಜ್ಜಪು. ೯೩-೧೨). [ಸಂ. ವ್ರತತೀ) 


45) ವ್ರತನಿಯಮ (ನಾ). ಯಾವುದಾದರೂ ವ್ರತಾಚರಣೆಗೆ ಸಂಬಂಧಿಸಿದ 


ಕಟ್ಟುಪಾಡು,- ಕಟ್ಟಳೆ : ಜಾತಾಭಿಜಂಗಮಾಗಮಜಾತಕ್ಷ(ಮ)ವಿತತೆಯಾಯ್ತು 


ವ್ರತಭಂಗ 


ಮುನಿಪತಿಯೆಸೆದಿರ್ದಾ ತನು ಸಪ್ತರ್ಭಿಸಮನ್ವಿತಂ ವ್ರತನಿಯಮಯುಕ್ತಗಸ್ತೀಭೂತಂ 

ಕೈಸೋಂಕಿದನ್ನವ ಸವಿವುದತಿಶಯವಾಡಲೆನ್ನಳವೆ 

ಅತಿಕೃಚ್ಚ ಚಾಂದ್ರಾಯಣ ಸಾಂತಪನಾದಿ ವ್ರತನಿಯಮದ ಪವಣಲ್ಲ (ಹದಿಬ. ೨-೧೩). 
[ಸಂ.) 


(ಶಾಂಿಪು. ೯-೧೧೨); ಸತಿಯರ 


೮೦೬೦ 


ವ್ರತಭಂಗ (ನಾ). ನೇಮವನ್ನು ಮಾರುವುದು ; ನಿಯಮದ ಉಲ್ಲಂಘನೆ : ಪುಸಿ | s 


ನುಡಿಗಳಂ ಪರಪುವುದುಂ ತಪಂಗಿಡಿಪುದುಂ ವ್ರತಭಂಗಂ ಮಾಬಟ್ಬುದುಂ . . . ದರ್ಶನ 
ಮೋಹನೀಯಕರ್ಮದಾಸ್ರವಮಕ್ಕುಂ (ಪಸಾರ. ೪೬); ಪ್ರತಭಂಗಮಿಲ್ಲಮಿದಕೆಂದತಿ 
ಶಯಮುದಮಾಳ್ಹು ತೊರೆದ ಪಶುಗಳ ಮೊಲೆಯಂ ಮತಿ ಮಿಗೆ ನಲಿದುಂಡವು 
ಜನಪತಿಯಚ್ಚರಿವಡೆದು ಕೀರ್ತಿಸುತ್ತಿರೆ ಧರೆಯೊಳ್‌ (ವೃಷವಿ. ೪೧-೨೬). (ಸಂ.) 
'ವ್ರತಭ್ರಷ್ಟ (ನಾ). ಎ ವ್ರತಗೇಡಿ : ವ್ರತಭ್ರಷ್ಟರನಿಟ್ಟೊರಸುವೆ (ಸರ್ವವ. ೧೮೬-೮೬೦): 
ಅಧೀಕಪ್ರತಿಜ್ಞೆಗಳನಾಂತ ನಿನ್ನ ವ್ರತಭ್ರಷ್ಟನೆನಿಸಿ ಲೋಡಾಡಿ ಕಾಡುವೆನು (ಹಚಕಾ. ೨-೩೪). 
[ಸಂ.) 
ವ್ರತಸ್ಥ (ನಾ). ಧಾರ್ಮಿಕ ಕ್ರಿಯಾಚಾರಗಳ ಕಟ್ಟುಪಾಡಿಗೆ ಬದ್ಧನಾದವನು ; 
ನೋಂಪಿಯನ್ನು ಕೈಗೊಂಡವನು ; ವ್ರತಿ : ಹುಸಿ ನುಸುಳು ಕೊಲೆ ಕಳವು 
ಪಾರದ್ವಾರವ ಮಾಡುವನ್ನಬರ ವ್ರತಸ್ಮನಲ್ಲದೆ ನೇಮಕ್ಕೆ ಸಲ್ಲ (ಸರ್ವವ. ೧೮೯-೮೮೧). 
[ಸಂ.) 
ವ್ರತಹಾನಿ (ನಾ). ಹಿಡಿದ ನೇಮಕ್ಕೆ ಉಂಟಾಗುವ ಅಪಚಾರ ;ನಿಯಮಭಂಗ : 
ವ್ರತಹಾನಿ ಹಿಂಸೆಯೊಂದೀ ಗತಿಗಿಕ್ಕಿದುದುಟ್‌ದ ನಾಲ್ಕುಮಾದೊಡೆ ಬಲ್‌ಕೇಂ ಚತುರಂಗ 
ಬಲಸಮೇತಂ ಪ್ರತಿಪಕ್ನಂ ಶೂರನಾದೊಡೇನಂ ಮಾಡಂ (ಯಶೋಚ.೪-೩೪). [ಸಂ.] 
ವ್ರತಹೀನ (ನಾ). ೧. = ವ್ರತಗೇಡಿ : ವ್ರತಹೀನರ್‌ ಸನ್ಮಾರ್ಗಪ್ರತಿಕೂಲರ್‌ 
ವೃಸನವಶಗತರ್‌ ಪಾಪಿಗಳಿಂತತಿಕಷ್ಟರಪ್ಪರವನಿಯೊಳತಿಢಿಗಳಿನ್ನನ್ನದಾನಮಂ 
ಕುಡುವೆಡೆಯೊಳ್‌ (ಆದಿಪು. ೧೫-೪೩); ವ್ರತಹೀನನ ಬೆರೆಯಲಾಗದು ಬೆರೆದರೆ ನರಕ 
ತಪ್ಪದು (ಸರ್ವವ. ೧೮೬-೮೬೩). ೨. ನೇಮ ತಪ್ಪುವುದು ; ನಿಯಮಬಾಹಿರತೆ : 
*"ಅಪರಾಹ್ಣ ದರ್ಭೆಯಂಜಳಿ ವ್ರತಹೀನಮುಂ ಕುತಪಮೆಂದೆನಿಕುಂ'' (ನಾನಾರ. ೧೦೮). 
[ಸಂ.1 
ವ್ರತಾಚರಣ (ನಾ). ೧. ಹಿಡಿದ ನೋಂಪಿಯನ್ನು ನಿಯಮಪೂರ್ವಕವಾಗಿ 
ಆಚರಿಸುವುದು . ೨. ಯಜ್ಞದ ಆಚರಣೆ : ಅರಸಂ ದೀಕ್ಷಿತನಲ್ಲಿ . .. ನೀನುಂ 
ಗೃಹೀತವ್ರತಾಚರಣವ್ಕಾಪಿಕೆಯುಂ ಭವತ್ಪರಿಭವಂ ಸಂಚಾರಕಂ ಕೌರವೇಶ್ವರನೀತಂ 
ಪಶುವಾಗೆ ಬೇಳ್ದೆನಿವನಂ ಕೋಪಾಗ್ನಿಯಿಂದಗ್ನಿಜೇ (ಗದಾಯು. ೮: ೪೬). [ಸಂ.] 
ವ್ರತಾಚರಣೆ (ನಾ). ಎ ವ್ರತಾಚರಣ ೧ : ವ್ರತಾಚರಣೆಯಲ್ಲೇ ಕಾಲ ಕಳೆದಿದ್ದೇನೆ 
. - * ನಿಮಗೆ ಅವೆಲ್ಲಾ ಹೇಗೆ ತಿಳಿಯಬೇಕು (ಹೇಮಕೂ. ೪). (ಸಂ. ವ್ರತಾಚರಣ] 
ವ್ರತಾಚಾರ (ನಾ). = ವ್ರತಾಚರಣ ೧ : ಲಿಂಗದ ಪರಿಪೂರ್ಣವ ಕಾಣದಿಹ 
ಅಂಗಹೀನರಿಗೇಕೆ ವ್ರತಾಚಾರದ ಹೊಲಬು (ಆವಚಂ. ೨೫೬- ೧೧೬೮); ವ್ರತಾಚಾರವ 
ಹಿಡಿದು ಬಿಟ್ಟಲ್ಲಿ ಗುರುವಾದಡೂ ಪರಿಹರಿಸಬಾರದು . . . ಜಂಗಮವಾದಡೂ 
ಪರಿಹರಿಸಬಾರದು (ಸಕವ. | ೨೧೪-೮೨೬). [ಸಂ.) 
ವ್ರತಾವತರಣ (ನಾ). [ಜೈನ] ಐವತ್ತುಮೂರು ಗರ್ಭಾನ್ವಯಕ್ರಿಯೆಗಳಲ್ಲಿ 
ಒಂದು ; ಔ ""ಬ್ರಹ್ಮಚರ್ಯವ್ರತತ್ಕಾಗಕ್ರಿಯೆ ; ಹನ್ನೆರಡು ಅಥವಾ 
ಹದಿನಾರು ವರ್ಷಗಳ ನಂತರ ಬಾಲಕನು ಗುರುಸಾಕ್ಷಿಕವಾಗಿ ಪೂಜೆಮಾಡಿ 
ಕೈಕೊಳ್ಳಬೇಕಾದ ಸಾರ್ವಕಾಲಿಕವ್ರತ'' (ಜೈನಕೋ. ಆ): ಆದಾನ ಪ್ರೀತಿ ಸುಪ್ರೀತಿ 
. . . ಉಪನಯನ ವ್ರತಚರ್ಯಾವ್ರತಾವತರಣ . . . ವಿಹಾರಯೋಗ್ಯತ್ಕಾಗನಿರ್ವೃತಿ 
ಯೆಂಬಯ್ವತ್ತು ಮೂಲು ಗರ್ಭಾದಿನಿರ್ವಾಣಪರ್ಯಂತಂಗಳಪ್ಪ ಗರ್ಭಾನ್ವಯಕ್ರಿಯೆಗಳಂ 
(ಆದಿಪು. ೧೫-೧೫ ವ); ವ್ರತಚರ್ಯೆಯುಂ ವ್ರತಾವತರಣಮುಂ ವಿವಾಹಮುಂ . . . 
ಅಪ್ಪಯ್ವತ್ತುಮೂಜು ಗರ್ಭಾನ್ವಯಕ್ರಿಯೆಯೊಳು (ಚಾವುಂಪು. ೨೧೨). [ಸಂ.] 
ವ್ರತಿ (ನಾ). ೧. ನಿಯಮಬದ್ಧವಾದ ನಡವಳಿಕೆಯುಳ್ಳವನು : ಅತಿಗಂಭೀರ 
ನುದಾರಧೀರನು ಮಹಾಸಂಪನ್ನ . . . ಲಂಚಕ್ಕೆ ಕೈನೀಡದಂ ವ್ರತಿ ಸದ್ಧರ್ಮ 


ಕ 


ವಿಚಾರಶಾಲಿ ಚತುರೋಪಾಯಂಗಳಂ ಬಲ್ಲವಂ ಪತಿಕಾರ್ಯಂ ವರಮಂತ್ರಿಯ್ಕೆ 


25 


30 


35 


40 


A SE SS hE ಲ ಾಾತಾವವವಸವಾರಪಹಸಾ ಘಾ ಾಾಾಾ್ಣಾ/್ಣ9/9್ಷ4ದಾಗಾಾನಾಸಾಸವಾ ಸಾಮಾತಾವಾಸಸವಾಹ 


ವ್ರಾತ್ಯ 


(ಸೋಮೇಶ. ೬೧). ೨. ಯಾವುದಾದರೊಂದು ನೋಂಪಿಯನ್ನು ಹಿಡಿದು 
ನಿಯಮಪೂರ್ವಕವಾಗಿ ನಡೆಸುವವನು ; ನೇಮಾನುಷ್ಠಾನಗಳನ್ನು 
ಆಚರಿಸುವವನು : ವೀರನಾದರೆ ವೈರಿಗಳು ಮೆಚ್ಚಬೇಕು (೭4ವ. ೬೭೧); ತನುಮನದ 
ಅವಗುಣವೆಂಬ ಭವಿಯ ಕಳೆಯದೆ ಹೊಟಗೆ ವ್ರತಿಗಳೆಂದರೆ ಆರು ಮೆಚ್ಚುವರಯ್ಕಾ 
(ಸಟ್ನೇವ. ೧೦೬-೩೦೭). ೩. ತಪಸ್ಸು ಮಾಡುವವನು ; ತಪಸ್ವಿ : ವೆಗ್ಗಳಿಸುವ 
ಜಿತೇಂದ್ರಿಯರು ನಿಷ್ಕಾಮಿಗಳು ವ್ರತಿಗಳೊಳಗಾದವರ ಕುಸುಮಬಾಣನಂಡಲೆ 
ಯೊಳಳವಳಿವಂತೆ ಮಾಳ್ಪೆನು (ಹಚಕಾ. ೩-೨೯); ವ್ರತಿ ವಾನಪ್ರಸ್ಮಂ ಯತಿಗಳಿರದೆ 
ಗೈವತಿಘೋರತಪದಾಚರಣೆ ಸತಿಯರ ಧರ್ಮಕ್ಕೆ ಸರಿಯಿಲ್ಲೆಂದು ಗೀಷ್ಟತಿಯಗಸ್ತ್ಯ 
ನೊಳಾಡಿದನು (ಹದಿ. ೨-೪೫); ವಜ್ರರೋಮನ ಚಿತ್ತವಜ್ರದ ಮಹಿಮೆಗಳ್ಳುತಾ ವ್ರತಿಯ 
ಕೈಂಕರ್ಯಮಂ ನೋಂತಿರ್ದ ವ್ಯಾಘ್ರಮುಂ ಧ್ಯಾನಸ್ಥಮುನಿಯ ಪಕ್ಕದೊಳರೆಯ 
ಮೇಲಿರ್ದು ನೋಡುತಿರೆಯಿರೆ (ಶ್ರೀರಾಮಾ. ೧೪೩-೪೩). ೪. ಯಾಗಮಾಡುವವನು ; 
ಯಜ್ಞದೀಕ್ಷಿತ : ವ್ರತ ಮುಗಿಯೆ ವ್ರತಿಗಳನು ಕಳುಹಿದ ದಾನದಲಿ ತಣಿಸಿ 
(ಕೌಶಿರಾ. ೧-೬೪). ೫. [ಜೈನ] ಜೈನಸಂನ್ಕಾಸಿ ; ಸವಣ : ಈ ಪ್ರತಿಗಳು ತಂತಮ್ಮ 
ಸೀಮೆಯಿಂ ಪೊಅಗೆ ಮಹಾವ್ರತಿಗಳಿನೆ ಪಡುವರ್‌ (ಪಸಾರ. ೩೧೧). [ಸಂ. ವ್ರತಿನ್‌) 

ವ್ರತಿಕ (ನಾ). [ಜೈನ] ಧರ್ಮಾನುಷ್ಠಾನಗಳನ್ನು ನಿಯಮಪೂರ್ವಕವಾಗಿ 
ಆಚರಿಸುವವನು : ಪರಮದಯಾತತ್ಪರನೆನಿಸಿದ ಶಲ್ಕತ್ರಯವಿರಹಿತನೆರಡನೆಯ 
ನೆಲೆಯವಂ ತಾಂ ವ್ರತಿಕಂ (ಸುಕುಮಾ. ೬-೨೭); ವ್ರ[ಖಾಕಾಂ. ಪ್ರ]ತಿಕಂಗಂ ಭಾವಿಪಡವ್ರ 
[ಪಾಠಾಂ. ಪ್ರ]ತಿಕಂಗಾವುದುತ್ತರಂ ಸುರಮಣಿಯೊಳ್‌ ಪ್ರತಿಯಿಡೆ ಕಾಚಿನ ಮಣಿಯೊಳು 
ಮಿತರಂ ನಾಲಗೆ ಮುರುಂಟಿ ಪೋಗದೆ ಧರೆಯೊಳ್‌ (ಪುಣ್ಕಾಸ್ರ. ೫-೫೪); ಎಮ್ಮರಸನ 
ಕಂಡು ಕೆಲಕೆಲರು ವ್ರತಿಕರಾದರು (ಭರಚ. ೪೭-೧೦೨). ([ಸಂ.) 

ವ್ರತಿಪ (ನಾ). ತಪಸ್ವಿ ; ಖಷಿ ; ಮುನಿ : ಕರುಣಿಸುವವೊಲು ಕರುಣಿತನವನು 
ಮೆಜ'ಯಲೋಸುಗವಿರದೆ ಗಗನೇಚರರ ಗತಿಯಲಿ ಬಂದನ ದ್ವೈಪಾಯನವು್ರತಿಪ 
(ಕುವ್ಮಾದ್ರೋ. ೭-೨೦). [ಸಂ.) 

ವ್ರತಿಪತಿ (ನಾ). ಇ ವ್ರತಿಪ : ವಂದ್ಮಂ ವರ್ಧಮಾನವ್ರತಿಪತಿ ಸುಕುಮಾರಂ 
ಕಥಾನಾಯಕಂ ತಚ್ಚರಿತಂ ಕಾವ್ಯಂ (ಸುಕುಮೂ. ೧-೬೦) ; ವ್ರತಿಪತಿಯಿದು ಸಂಸಾರಸ್ಥಿತಿ 
ಮಾಣ್ಬುದುದುಖವೇಗಮಂ ನೀಮೆನುತುಂ ಪ್ರತಿಬೋಧಿಸೆ ಮಾಣ್ಟಂತಾಕ್ಷಿತಿಪತಿಗಳ್‌ ಬಂದು 
ಪೊಕ್ಕು ಮಧುರಾಪುರಮಂ (ಮಹಾನೇ. ೧೬-೮೧). [ಸಂ.) 

ವ್ರತೀಕ (ನಾ). ಇ ಪ್ರತಿ ೫ : ಜಯಭದ್ರಾಖ್ಕ ಸುಭದ್ರ ಪಾಂಡುಯತಿ ಕಂಸಾಚಾರ್ಯ 
ಲೋಹಾರ್ಯ ಸಜ್ಜಯಪಾಳಾರ್ಯ ವಿಶಾಖದತ್ತ ಜಯಬಾಹ್ವಾದಿ ವ್ರತೀಕರ್‌ . . . 
ಸಂದರ್‌ ಧರಾಚಕ್ರದೊಳ್‌ (ಸುಕುಮು. ೧-೧೨). 

(IP ಇದು "ವ್ರತಿಕ' ಎಂಬುದನ್ನು ಛಂದಸ್ಸಿಗಾಗಿ ಮಾಡಿಕೊಂಡಿರುವ ರೂಪ) 

ವ್ರಯ "ಬಿಯ' ನೋ. 

ವ್ರಹ್ಮಾದೇಯ (ನಾ). ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟ ಭೂಮಿ,-ಉಂಬಳಿ : 
ಸಿರಿವಚ್ಚನುಂ ಶ್ರೀಪುರುಷನುಂ ದೇವಾಸುರರಾ ಶಿವಮಾರನುಂ ಆಗ್ರಹಾರಮೆಳಮ್ಬುಣುಸೆ 
ವ್ರಹ್ಮಾದೇಯಮಾಸಾಮಿಗ ಶ್ರೀ(?ವ್ರಿ)ತಿ ಆಜ್‌ದು ಕೊಳೆ ಕೊಡಲಾರದೆ ಎನೆಬರು 
ಎಟ್‌ದು ಸತ್ತೊರ್‌ (ಮೈಲರಿ. ೧೯೪೪, ೬ ೨; 808). " ಬ್ರಹ್ಮಾದೇಯ' ಪರಾ. 

[7 ಇದು "ಬ್ರಹ್ಮದೇಯ'ವೆಂಬುದರ ಅಪಲಿಖಿತವಿರಬಹುದು) 

ವ್ರಾತ (ನಾ). ೧. ಗುಂಪು ; ಸಮೂಹ : ಅವನಿಪತಿವ್ರಾತಮಣಿಮಕುಟ 
ಕಿರಣದ್ಕೋತಿತಪಾದಂ (ಪಂಪಭಾ. ೧-೧೬); ದುಮ್ಮಿಕ್ಕುವರ್ಬಿಯಾಘಾತದಿಂ ಭೀಷ್ಮವಹ 
ಜಲಪಾತವ್ರಾತಂಗಳಿಂ ಭೀಕರಮರಣ್ಮಂ! (ಶ್ರೀರಾಮ. 6೮-೨೯೧). ೨. ದೇಹಶ್ರಮ ; 
ಪರಿಶ್ರಮ. [ಸಂ] 

ವ್ರಾತ್ಮ (ನಾ). ೧. ಉಪನಯನ ಮೊದಲಾದ ಸಂಸ್ಕಾರವಿಲ್ಲದವನು ; 
ಅಸಂಸ್ಕೃತ : ""ಸಂಸ್ಕಾರಗಳಿಲ್ಲದವನಂ ವ್ರಾತ್ಮನೆಂಬುದು'' (ಹಲಾಯು. ೬೭-೨೫೦); 
ಶ್ರುತಿಯನುಷ್ಠಾನರಹಿತಂ ಬಹುಲಸತ್ಕಾರತತಿರಹಿತನೇ ವ್ರಾತ್ಮನವಕೀರ್ಣಿಯಪ್ಪನ್ಶೆ 
ವ್ರತಹತಂ ದುಶ್ಯೀಲನೇ ಸಿತಾಖ್ಕಂ ತ್ಮಕ್ತಘಾತಕಂ ವೀರಹಾಖ್ಯಂ (ವೀಶೈಪು. ೭-೨-೨೨). 
೨. ಶೂದ್ರಪುರುಷನಿಂದ ಕ್ಷತ್ರಿಯಸ್ತ್ರೀಯಲ್ಲಿ ಜನಿಸಿದವನು. ೩. ನೀಚ ; 


ವ್ರಾಮ್ಮಣ 


ಅಧಮ ; ಕೆಟ್ಟವನು : ಲೋಭಿ. . . ಪತಿತ ವ್ರಾತ್ಮ ಸೋಮವಿಕ್ರಯಿಯರಾದಿಯಾದ 
ದುರಾಚಾರಿಗಳ ಮನೆಗಳೊಳೊರ್ಮೆಯುಂ ತಿರಿದುಂಡು ದೇಹಮಂ ಪೊರೆಯಲಾಗದು 
(ಭಾರಶಾಂ. ೩೬-೨೬೫);ಏ ಬಿನದಕೆ ನನ್ನೆಡೆಗೈತಂದೆ ವ್ರಾತ್ಮನೆಡೆಗೆ ದೇಹಿ ಎಂದು ಬಂದೆ ? 
(ಗಣೇಶ. ೩-೫೦). [೫ಂ.) 

ವ್ರಾಮ್ಮಣ (ನಾ). ಬ್ರಾಹ್ಮಣ ; ಹಾರುವ : ಆದಾನಟತ್ತೋನ್‌ . . . 
ಸಾಸಿರ್ವ್ವರು ವ್ರಾಮ್ಮಣರು ಸಾಸಿರ ಕವಿಲೆಯೋಮಾನ್‌ ಕೊನ್ಹೋನ್‌ ಅಪ್ಪೊನ್‌ 
(ಎಕ. 1% (8), ಹೆಗ್ಗೆಡೆ. ೧೫೬-೧೦; ಸು. 700). 

UP ಇದು "ಬ್ರಾಹ್ಮಣ' ಎಂಬುದರ ಅಪಲಿಖಿತ] 

ವ್ರಿತ್ತಿ, ವಿರ್ತಿ (ನಾ). ೧. ಜೀವನೋಪಾಯಕ್ಕಾಗಿ ಬಿಟ್ಟ ಉಂಬಳಿ, - ದತ್ತಿ : 
ಉತ್ತರಾಯಣಸಂಕ್ರಾಂತಿಯಂದು ತಮ್ಮ ಮಲ್ಲುಗಾಣದ ನಾಲ್ಕು ವ್ರಿತ್ತಿಯೊಟಗೆ 
ಬಿಟ್ಟ ವ್ರಿತ್ತಿ ಒಂ ೫೫% (ಸೌ. x೫.೬೪-೧೩;1100). ೨. ಗ್ರಾಮಗಳ ಸಮುದಾಯ ; 
ಹಳ್ಳಿಗಳ ಗುಂಪು : ಉತ್ತರಾಯಣಸಂಕ್ರಾತಿಯಂದು ತಮ್ಮ ಮಲ್ಲುಗಾಣದ ನಾಲ್ಕು 
ವ್ರಿತ್ತಿಯೊಟಗೆ ಬಿಟ್ಟ ವ್ರಿಶ್ತಿ ಒಂ XXX (ಸೌಇಇ. 2೦: , ೬೪-೧೩; 1300). ೩. ಒ೦ದು 
ಬಗೆಯ ತೆರಿಗೆ : ಶ್ರೀಮದ್ರಾಜಗುರು ರುದ್ರಶಕ್ತಿದೇವರಿಗೆ ಯೆರಡು ವ್ರಿತ್ತಿ (ಎಕ ೩೪ಃ, 
ಗುಬ್ಬಿ. ೭೬-೨೩; 1252). ವಿರ್ತಿ : ೩. ಇರ್ತ್ತಿ ವಿರ್ತಿಯ ಸಲಿಸದವರ್‌ ೬೦,೦೦೦ವರ್ಷ 
ಕುಂಭೀಪಾಕನರಕಯೊಳುತ್ತ ೩೩೩ ಕುತ್ತಿಸದೆ ಮಂಗಳಮಹಾಶ್ರೀ (ಎಕ. ೩೬ ಹೊಳಲ್ಲೆ. 
೧೪-೨೪; 1210). "ವಿತ್ತಿ' ಪರಾ. 

[೫ ಇದು ಸಂಸ್ಕೃತದ "ವೃತ್ತಿ' ಎಂಬುದರ ಅಪಲಿಖಿತ] 

ವ್ರಿತ್ತಿಮಂತ (ನಾ). ಉಂಬಳಿಯನ್ನು ಪಡೆದವನು : ಆ ವಿತ್ರಿಮನ್ತರುಗಳ ಕುಳ 
ಶ್ರೀಮದ್ರಾಜಗುರುರುದ್ರಶಕ್ತಿದೇವರಿಗೆ ಯೆರಡು ವ್ರಿತ್ತಿ (ಎಕ. ೩೪, ಗುದ್ದು. ೭೬-೨೨; 1252); 
ಆ ತತ್ತಿನ ವ್ರಿತ್ತಿಮನ್ತರುಗಳಿಗೆ ಈ ಹಸುಗೆಯ ಕಾಲದಲ್ಲಿ . . . . ಕೊಟ್ಟ ಬೇಡರ 
ಮೂಯೊಕ್ಕಲು (ಎಕ. ೫11, ಶಿಪಟೂ. ೪೧-೪೭ ; 1324 7). 

(PP ಇದು "ವೃತ್ತಿವಂತ' ಎಂಬುದರ ಅಪಲಿಖಿತವಿರಬಹುದು) 

ವ್ರಿಹಿಗ (ನಾ). ಒಂದು ಬಗೆಯ ಏಕದಳಧಾನ್ಮ ; ನೆಲ್ಲು ; ಬತ್ತ : 

ಕ್ರತುಗಳೆಡೆಯೊಳಗರಮನೆಯಲಿ ಪ್ರತಿದಿನವು ರಂಜಿಸುತ ದೇವರಿಗತಿಶಯದ ನೈವೇದ್ಯ 


೮೦೬೧ 


25 


ವ್ರೈಹೇಯ 


ತಾನಹೆನೆಂದನಾ ವ್ರಿಹಿಗ (ರಾಮಚ. ೩೮). [ನ ವ್ರೀಹಿ * - ಗೃ./ 8 ಇದು "ವ್ರೀಹಿಗ' 
ಎಂಬುದನ್ನು ಛಂದಸ್ಸಿಗಾಗಿ ಮಾಡಿಕೊಂಡಿರುವ ರೂಪ) 

ವ್ರೀಡಾಕರ (ನಾ). ಲಜ್ಜೆ ತರುವಂಥದು ;ನಾಚಿಕೆಯನ್ನುಂಟುಮಾಡುವಂಥದು : 
ಅವ್ರತಿಕಂಗೆಆಗದ ವೀರವ್ರತಮಂ ಕೇಳ್ದು ಹರ್ಷಮಂ ತಾಳ್ವದ ನಿನ್ನಬ್ರಹ್ಮಣ್ಯಂ 
ವರ್ಯಜನ ವ್ರೀಡಾಕರಮದಂ ವಿಚಾರಿಸವೇಡಾ (ಪಂರಾಮು. ೭-೫೧). (ಸಂ.] 

ವ್ರೀಡೆ (ನಾ). ೧. ನಾಚಿಕೆ ; ಲಜ್ಜೆ ; ಸಿಗ್ಗು : ಕ್ರೀಡೆಯುಂ ವ್ರೀಡೆಯುಂ ಪಡೆವನ್ನಂ 
ಮುದಮಂ ಮುಕುಂದನತಿರಾಗೋದ್ರೇಕಮಂ ತಾಳ್ವಿದಂ (ಜಗವಿ. ೧೦-೧೩೮) ; 
ಭರ್ತೃವಾಕ್‌ಶಲ್ಕರೂಕ್ಬತೆಗೆ ಬಾಗಿದಳ್‌ ವ್ರೀಡೆಯಿಂ ಬಡಿಗೆ ಪೊಯ್ದಂತೆವೊಲ್‌ ಬೆನ್ನೆ 
(ಶ್ರೀರಾಮಾ. ೮೪೩-೪೫೮). ೨. ಒಂದು ಬಗೆಯ ಸಸ್ಮ : "“ವ್ರೀಡೆ ಜಕ್ಕುಲಿಗಾರೆ'' 
(ಮಂಗರಾ. ೪೦-೩೨). ೩. [ಕಾವ್ಯಮಾ] ಸಂಚಾರಿಭಾವಗಳಲ್ಲಿ ಒಂದು : ವ್ರೀಡಾ 
ಎಂದರೆ ನಾಚಿಕೆ ; ಇದು ಚಿತ್ರದ ಸಂಕೋಚೆಸ್ತಿತಿ (ಭಾರಮಾ. ೩೪೭). [ಸಂ. ವ್ರೀಡಾ] 

ವ್ರೀಹಿ (ನಾ). ಒಂದು ಬಗೆಯ ಏಕದಳಧಾನ್ಯ ; ನೆಲ್ಲು ; ಭತ್ತ : ""ವ್ರೀಹಿ ಃ, 
ಸ್ತಂಭಕರಿಃ - ಈ ೨ ನೆಲ್‌'' (ಹಲಾಯು. ೯೫-೪೨೫) ; ಕರ್ಮರನುಂ ವ್ರೀಹಿಯನಾದಮಂ 
ಬೆಳೆಯಿಕುಂ ಜೋಳಂ ಮಹೀಭಾಗದೊಳ್‌ (ಅಟ್ಟಮ. ೪-೧೦) ; ಚರು ಪುರೋಡಾಶಂಗಳಿಂ 
ತಿಲ ವ್ರೀಹಿಗಳ ನೆರವಿಯಿಂ . , . ದಕ್ಷನಧ್ವರಶಾಲೆ ಕಣ್ಣೆಸೆದುದು (ಚಿಬಪು. ೩೦-೨೪) ; 

[ಸಂ.) 

ವ್ರೀಳಿತ (ಗು). ನಾಚಿಕೆಗೊಳಗಾದ ; ಲಜ್ಜೆಯ ; ಸಿಗ್ಗಿನ : ವ್ರೀಳಿತಾನನಕಮಲೆ 
ಕಾಂತನ ಕಾಲ ಮೇಲಡೆಗೆಡೆದು ತನ್ನನು ಪಾಲಿಸಾಯ್ತಪರಾಧವೆನ್ನದೆನುತ್ತ ಹಲು 
ಬಿದಳು (ನಿಭಾಗ. ೩-೪-೧೪). [ಇ ಸಂ. ವ್ರೀಡಿತ) 

ವ್ರೀಟಕ (ನಾ). ವ್ರೀಡೆ ೧ : ನಾಡಿ, ನಾಟ್‌ , . . ವ್ರೀಡಾ, ವ್ರೀಟ* 
(ಶಬ್ದಾನು. ೧೪೦ ವ್ಯಾಖ್ಶಾ) ; ವ್ರೀಟಿ*ಯಿನೆಬಗಲ್‌ ಕಣ್ಗಳ್‌ . .. ವಧು ಭೂಪಾಳಕನೊಳ್‌ 
ಮಾಡಿದಳ್‌ ದರಸ್ಮಿತಕೃತಿಯಂ (ಶಬ್ದಾನು. ೧೪೦ ವ್ಯಾಖ್ಕಾ). [ಇ ಸಂ. ವ್ರೀಡಾ) 

ವ್ರೈಹೇಯ (ನಾ). ಬತ್ತದ ಗದ್ದೆ ;ಶಾಲಿವನ :""ನೆಲ್ಲ ಗದ್ದೆ ವ್ರೈಹೇಯವೆಂಬುದು'' 
(ಹಲಾಯು. ೨೭-೭) ; ಲೀಲೆಯಿನದಅ ನೆಲಂ ಪರಿಪಾಲಿಸಿದುವು ಕಣ್ಣೆ ನಾಡೆ ಮೌದ್ಗಂ 
ಮಾಷ್ಕಂ ಶಾಲೇಯಂ ವ್ರೈಹೇಯಂ (ಚಂದ್ರವು ೧-೯೧). [ಸಂ.) 


ಶ 


ಶ (ನಾ). ೧. ಕನ್ನಡ ವರ್ಣಮಾಲೆಯ ಐವತ್ತನೆಯ ಅಕ್ಷರ. ೨. [ಗಣಿತ] ಐದು 
ಎಂಬ ಸಂಖ್ಯೆಯ ಸಂಕೇತ : "“ಜಣಮಶಮದೈದು'' (ಮಂಗರಾ. ೧೦೪-೫೦). 
ಶಂಕತಾಳ (ನಾ). ಕಂಕುಳಲ್ಲಿ ಉಂಟಾಗುವ ಕುರು: ಬಾಣಂತಿಯಾಗಿದ್ದಾಗ ಅವಳಿಗೆ 
ಶಂಕತಾಳವಾಗಿತ್ತು (ರೂಢಿ). (?./ತಮಿ. ಚಜ್ಕಮ್‌ = ಕಂಕುಳು] 
ಶಂಕರ (ಗು). ೧. ಸಂತೋಷವನ್ನುಂಟುಮಾಡುವ; ಮಂಗಳಪ್ರದವಾದ. (ನಾ). 
೨. ಮನೋಹರವಾದುದು; ಸುಂದರವಾದುದು : ಮೊನೆಯುಗುರ ಗುರ್ವಿಂದೆ, 
ಮಿಂಚುಬೇರ್ಗಳ ಸಿಡಿಲ ಮರವನೆ, ಪದವ್ವಯಂ ರುದ್ರಶಂಕರಮಾಯ್ತು 
(ಶ್ರೀರಾಮಾ. ೩೯೨-೮೧೪). ೩. ಮಂಗಳವನ್ನುಂಟುಮಾಡುವವನು; ಶಿವ : 
ಹರಹರ ಶಂಕರ ಶಿವಶಿವ ಶಂಕರ ಜಯಜಯ ಶಂಕರ ಶರಣೆನ್ನುತ್ತಿರ್ದೇನೆ ಎನ್ನ 
ಪಾತಕ ಪರಿಹಾರ (ಬಸವ. ೭೯) ; ರುರು ಘಂಟಾಕರ್ಣನಂಡಾಭರಣನಹಿಧರಂ 
. ಶಂಕರಂ (ರಾಜಶೇ. ೪, (ಅದ್ವೈತ]ಮತಪ್ರವರ್ತಕಠಾದ 
ಆದಿಶಂಕರಾಚಾರ್ಯ ಬುದ್ಧ, ಶಂಕರ, ವಿದ್ಮಾರಣ್ಮ, ವಿವೇಕಾನಂದ 
ಇತ್ಕಾದಿ ಮಹಾಪುರುಷರು ಭಾರತೀಯ ಸಂಸ್ಕೃತಿಯ ಉದ್ದಾರಕರು 
(ಖುಕ್ನಾರ. ೧೦೫ ಪೀಠಿಕೆ. ೫. [ಛಂದ] ಅಂಶಗಣದಲ್ಲಿ ಒಂದು ಬಗೆ; ನಾಲ್ಕು 
ಅಂಶಗಳಿರುವ ಗಣ; ರುದ್ರಗಣ: ಮದನನ ತಂದೆಯ ಮುಂದುದಯಿಸೆ ಶಂಕರ 
ನೊಳ್ತೊದವಿರೆ ಸಂದುದು ನೋಡಿದೆ ಸತಿ ಚೌಪದಿಗೆ (ಛಂದೋಂಬು. ೫-೨೫೨). [ಸಂ.] 
ಶಂಕರಗಂಡ, (ನಾ). ೧. ರಾಷ್ಟ್ರಕೂಟರ ಒಬ್ಬ ಸಾಮಂತನ ಹೆಸರು: ಯಾದವ 
ವಂಶದೊಳ್ಳಾಣ್ಮರ ರಾಜನಾತನ ಮಗಂ ಶಂಕರಗಂಡನ್‌ (ಶಾಸಪ. ೫-೫; ಸು. 965). 
೨. ಒಬ್ಬಾತನ ಹೆಸರು : ಪಿರಿಯಂ ಶಂಕರಗಂಡನಲ್ಲೆ ಪಿರಿಯಂ ತದ್ಬಾರಮಂ 
ಪೊತ್ತು ನಿತ್ತರಿಸುತ್ತಿರ್ಪುದಖಿಂದೆ - ನೀನೆ ಪಿರಿಯ್ಕೆ ಶ್ರೀದಾನಚಿಂತಾಮಣೀ 
(ಆಜಿಪು. ೧೨೯). (ಶಂಕರ * ಗಂಡ] 
ಶಂಕರಗಂಡ್ಮ (ನಾ). ಜೋಳ; 1p ""ತಮ್ಮಲ್ಲಿ ಯಾರ ತೂಕ ಹೆಚ್ಚೆಂದು ಶಿವ 
ಶಿವೆಯರು ಸ್ಪರ್ಧಿಸಿ ತೂಗಿಕೊಳ್ಳಲು, ಶಿವೆಯ ಕಡೆ ಒಂದು ಜೋಳದ ಕಾಳು 
ಹಾಕಿದಾಗ ಅವರಿಬ್ಬರ ತೂಕ ಸರಿಹೋಯಿತು.ಅಂದಿನಿಂದ ಜೋಳಕ್ಕೆ 
"ಶಂಕರಗಂಡ' ನೆಂದು ಹೆಸರಾಯಿತು'' (ಶಿವಶ. ೪೩೨) : ಬರುತಿರಲ್ಮುಂದೊಂದು 
ಬಿಳಿಯ ಜೋಳದರಾಶಿ... ಇರಲದಂ ಮುಂದುಗೊಂಡೊರ್ವನಾ ವೃವಹಾರಿ ಕರೆವುತಂ 
. * * ಎಲೆಲೆ ಶಂಕರಗಂಡನಂ ಕೊಳ್ಳಿರೇ ಎನುತ ಸಲೆ ಬರ್ದುಕಿರೇಯಮೃತಮಯ 
ಧಾನ್ಮವೆಂದೆನುತೆ ಇರ್ಪಲ್ಲಿ ಬೊಮ್ಮಿತಂದೆಗಳೊಲಿದು ನೋಡುತಂ (ಬಾಹೂರ ಹ. ೩೧-೭); 
ಎಳ್ಳು ಜವೆ ಗೋಧೂಮ . . , ಹುಟ್ಟಿದವೆಲ್ಲ ಮೂವತ್ತಾಜು ಶಂಕರಗಂಡ ಮೊದಲಾಗಿ 
ಎಲ್ಲ ಧಾನ್ಯವನೆಣಿಸೆ ಹದಿನೆಂಟಲ್ಲಿ (ಸಂಭವ. ೫-೧೧೩); ಮಾದಣ್ಣ . . . ಜೋಳಕ್ಕೆ, 
ಒಕ್ಕಲುಕಾಲದಲ್ಲಿ "ಶಂಕರಗಂಡ' ಎಂದೇ ಕರೆದಾನು (ಬೆಳುವು. ೨೩೬). ([?] 
ಶಂಕರಪಾಳಿ "ಶಂಕರಪಾಳೆ' ನೋ. 
ಶಂಕರಪಾಳೆ, ಶಂಕರಪಾಳಿ, ಶಂಕರಪೋಳಿ (ನಾ). ಸಕ್ಕರೆ, ತುಪ್ಪ ಮತ್ತು ಕಣಿಕ 
ಇವುಗಳಿಂದ ತಯಾರಿಸಿ ಕರಿದುಮಾಡುವ ಒಂದುಬಗೆಯ ಸಿಹಿತಿಂಡಿ: 
ನನ್ನ ದತ್ತೂ ಕಾಕಾ ಬರುತ್ತಾರೆ. ಅವರಿಗಾಗಿ ಅಜ್ಜಿ ಉಂಡಿ, ಅನಾರಸ, ಕರಜೀಕಾಯಿ, 
ಶಂಕರಪಾಳೆ ಇತ್ಯಾದಿ ಮಾಡುತ್ತಿದ್ದಾಳೆ (ಸ್ಮೃತಿಚ. ೪೨೩). ಶ೦ಕರಪಾಳಿ: ಶಂಕರಪಾಳಿ, 
ಅನರಸ - ಮುಂತಾದ ರಾಜಸ ಮತ್ತು ತಾಮಸ ಆಹಾರಗಳಿಂದ ಆದಷ್ಟು ದೂರಾಗಿರ್ರಿ 
(ಬ್ರಹ್ಮಜೀ. ೧೩೮). ಶಂಕರಪೋಳಿ: ಶಂಕರಪೋಳಿ, ಕೋಡುಬಳೆ, ಚಕ್ಕುಲಿ ಅಷ್ಟನ್ನೂ 
ಮಾಡಬೇಕಾದರೆ ಅರ್ಧದಿನ ಪೂರ್ತಿ ಹಿಡಿಯಿತು (ರ). "ಶಂಖಪಾಲ' ಪರಾ. 
1೯ ಶಂಕರಪಾಳಾ, ಶಂಕರಪಾಳೆ; 
ಪಾರ. ಶಂಕರ ಪಾರಹ್‌, ಸಕ್ಕರಪಾರಾ। 


೧೪-೧೫೩). 


ಮರಾ. ಹಿಂ. ಶಕರಪಾರಾ ; 


ದ್‌ 


0 


- 


5 


25 


35 


40 


ಶಂಕಿತ 


ಶಂಕರಪೋಳಿ "ಶಂಕರಪಾಳೆ' ನೋ. 

ಶಂಕರಯ್ಯ (ನಾ). ಒಬ್ಬಾತನ ಹೆಸರು: ಕಣ್ಣಯ್ಮನುಂ ಶಂಕರಯ್ಮನುಂ ಕುಜುಮ್ಬೂರ 
ಮಹಾಜನಂ ನೂಜ್‌ೆಣ್ಬರ್ಗಂ ಪದಿನಯ್ದುಗದ್ಮಾಣ ಪೊನ್ನ ಕೊಟ್ಟರ್‌ 
(ಎಕ. ೫, ಚಿಂಶಾಮ. ೪೩-೧೪ ;960 7). [ಶಂಕರ 3- ಆಯ್ಕ] 

ಶಂಕರಾಭರಣ (ನಾ). [ಸಂಗೀತ] ಒಂದು ರಾಗದ ಹೆಸರು: ಮಧುಮಾಧವಿ 
ಶಂಕರಾಭರಣ ಹಿಂದೋಳ . . . ಕರ್ನಾಟಕ ಬಂಗಾಳಮೆಂಬಿಪ್ಪತ್ತೇ ರಾಗಾಂಗದಿಂದಾದ 
ರಾಗಂಗಳು (ಎವೇಕ. ೧೮೮); ಮಹಾವೈದ್ಯನಾಥ ಅಯ್ಕರ್‌ ಅವರು ಏನೂ ಮಾತಾಡದೆ 
ಶಂಕರಾಭರಣರಾಗವನ್ನು ಹಾಡಲು ಸಿದ್ಧರಾದರು (ಸಂಗೀತ. ೧೩). [ಸಂ.] 

ಶಂಕರಾರಿ (ನಾ). ಶಿವನ ಶಶ್ರು; ಮನ್ಮಥ : ಭೋಂಕೆಂಬ ಅಳಿಗಳಂ ಕಾಲೊಳಗ 
ಕಟ್ಟೆಂದು ಶಂಕರಾರಿಯ ತಾಪದಿಂ ಮರುಳ್ಗೊಂಡಳೊಬ್ಬಳು ಮನೆಯ ಮುಂದೆ ಮುಗುದೆ 
(ಹಚಕಾ. ೪-೪೮). 1ಸಂ.] 

ಶಂಕರಿ (ನಾ). ೧. ಶಿವನ ಹೆಂಡತಿ; ಪಾರ್ವತಿ : ನುತಿಪೆಂ . . . ಸತತಾರಾಧಿತ 
ಶಂ[ಪಾತಾಂ. ಶಾಂ]ಕರೀರಮಣ ಪಾದಾಂಭೋಜನಂ ಭೋಜನಂ (ರಾಜಶೇ. ೧-೧೮). 
೨. ಶಮಾವೃಕ್ಟ.' ೩. ಮಂಗಳವನ್ನುಂಟುಮಾಡುವವಳು: ನಿನ್ನಳಲ ಲೆಕ್ಕಿಸದ 
ಪತಿಹಿತಂಕರಿಯಾಗು; ಲೋಕಶಂಕರಿಯಾಗು (ಶ್ರೀರಾಮಾ. ೧೯೩-೪೭೨). ೪. ಒಂದು 
ಬಗೆಯ ಪಾತ್ರೆ ; ಗಿಂಡಿ: ""ಶಂಕರಿ ಸರಕಮೆನೆ ದಾರೆವಟ್ಟಲಕ್ಕುಂ'' 
(ಮಂಗರಾ. ೬೩-೨೫). [ಸಂ. ಶಂಕರೀ) 

ಶಂಕಹುಲ್ಲೆ (ನಾ). ಒಂದು ಬಗೆಯ ಜಿಂಕೆ: ಚಿಸರಿಹುಲ್ಲೆ, ಕೊಂಡಗುರಿ, ಶಂಕಹುಲ್ಲೆ 
(ನಮ್ಮನು. ೨೩೯). ಶಂಕ, *- ಹುಲ್ಲೆ (ಎ ಪುಲ್ಲೆ)) 

ಶಂಕಾಂತರ (ನಾ). ಬೇರೊಂದು ಅಭಿಪ್ರಾಯ ; ಸಂಶಯಭಾವನೆ: 
ದಿವ್ಕಾಪ್ಸರೋವೃಂದಮಾ ಕ್ಷಿತಿಗೇನಿಂದ್ರನ ಶಾಪದಿಂದಿಟಿದುವೋ ಪೇಟ'೦ಬ ಶಂಕಾಂತರಂ 
ಮತಿಗಂ ಪುಟ್ಟುವಿನಂ (ಪಂಪಭಾ. ೪-೩೯). (ಸಂ.) 

ಶಂಕಾಕಾರಿ (ಗು). ಅನುಮಾನವನ್ನುಂಟುಮಾಡುವ ; ಸಂಶಯವನ್ನುಂಟು 
ಮಾಡುವ: ವಿಜಯಶ್ರೀ ಕೇಶಹಸ್ತಶಂಕಾಕಾರಿ ಶಂಕುಕೇಳೀಮಯೂರ ಶೋಭೆಯೊಳಂ 
. .. ಮಂಗಲಾನೇಕರವಶ್ರವಣ ಕಂಪಿತಪರಚಕ್ರನುಮಾಗಿ ನಡೆಯೆ (ಆಟಪು ೧೨-೬೧ ವ). 

[ಸಂ. ಶಂಕಾಕಾರಿನ್‌] 

ಶಂಕಾಕುಲ (ನಾ). ಸಂಶಯದಿಂದ ಪೀಡಿತನಾದವನು; ಸಂದೇಹಗ್ರಸ್ತ 
ನಾದವನು ಲಂಕೆಯಿಂದೀತನಂ ವಿಪರೀತಾತ್ಮನನೀಗಳಿಂದೆ 'ಕಳೆಯಿಂ 
ಶಂಕಾಕುಲಂ ಬಾಟ್ಜ್‌ಯಾದಪನೇ ಸಂಗರಕೇಳಿಗೆ (ಪಂರಾಮಾ. ೧೨-೭೪). . [ಸಂ.) 

ಶಂಕಾಕುಳಿತ (ಗು.) ೧. ಅನುಮಾನದಿಂದ ಪೀಡಿತವಾದ; ಸಂಶಯಗ್ರಸ್ತವಾದ. 
(ನಾ). ೨. ಸಂದೇಹದಿಂದ ಪೀಡಿತವಾದುದು; ಸಂಶಯಗ್ರಸ್ತವಾದುದು: 
ಆ ಶಿಶುವಿನಲ್ಕ ತೆಕ್ಕನೆ ತೀವಿತ್ತನಿತುಂ ದಿಕ್ತ್ಷಟಮಂ ಭೋರೆನೆ ಶಂಕಾಕುಳಿತಮಪ್ಪಿನಂ 
ಭುವನಜನಂ (ಜಗವಿ. ೩-೧೨). (ಸಂ. ಶಂಕಾಕುಲಿತ] 

ಶಂಕಾವಹ (ಗು). ಎ ಶಂಕಾಕಾರಿ : ಆಹವಮಹಾಹುಂಕಾರ ಕಾಳಕೂಟವಿಟಪಿಪ್ರರೋಹ 
ಶಂಕಾವಹನಾಭಿಕೂಪಾವಲಂಬಿಕೂರ್ಚಕಳಾಪಂ (ಆದಿಪು. ೧೩-೪೫ ಮ. (ಸಂ. 

ಶಂಕಿತ (ಗು). ೧. ಅನುಮಾನಕರವಾದ; ಸಂಶಯಾಸ್ಪದವಾದ. (ನಾ). 
೨. ಸಂದೇಹ; ಅನುಮಾನ: ಶಂಕಿತದ ಮನದವನೆ ಮೊರಟದ ಬಂಕಿದೇವನ ಲೆಂಕ 
ನೆನಗಾತಂಕವುಂಟೇ ವೀರಭಕ್ತಂಗೆ (ಬಸಪು. ೫೨-೬೫). ೩. ಅನುಮಾನ ಹೊಂದಿದ 
ವ್ಯಕ್ತಿ; ಸಂದೇಹಗ್ರಸ್ತ ವ್ಯಕ್ತಿ: ಹುತ್ತದ ಮೇಲಣ ರಜ್ಜು ಮುಟ್ಟಿದರೆಯೂ 
ಸಾವರು ಶಂಕಿತರಾದವರು (ಬಸವ. ೭೭೧); ಪ್ರಾಣೇಶಾಚಾರ್ಯರ ನಡುಮನೆಯಲ್ಲಿ 
ನಿಂತು ಆಲಿಸುತ್ತಿದ್ದ ಹೆಂಗಸರು ತಮ್ಮ ಗಂಡಸರು ಎಲ್ಲಿ ದುಡುಕಿಬಿಡುತ್ತಾರೊ 


ಶಂಕಿನಿ 


ಎಂದು ರಂಕಿತರಾದರು (ಸಂಸ್ಕಾರ. 4೭). ೪. ಹೆದರಿದ ವ್ಯಕ್ತಿ; ಅಂಜುಕುಳಿ: 
“ದರಿತ, ಚಕಿತ... |ಸಂ.| 
ಶಂಕಿನಿ (ನಾ) ಅಪ್ಪರ ಸ್ತ್ರೀ (7): ಸಜ್ಕನ ಕೀರ್ತಿಪ್ರಭೆಯಿಂದರ ಕಾಮಿನಿ ಭೂಮಿ 
ಗೌರರುಜಯಿಂದಸದೇಂ ಶಜ್ಜ್‌ನಿಯಾದಳೂ ಗೀಶಾಲಜ್ಕ )ತನಾನಾವಿನೋದವಿಳಸಿತ 
[ಇ ಸಂ. ಶಂಬಿನೀ] 
ಶಂಕಿಸು (ಕ್ರಿ). ೧. ಅನುಮಾನಿಸು ; ಸಂದೇಹಪಡು: ನಿಮ್ಮ ಅಂಕಗೆ ರುಂಕಗೆ 
ರಿಕಿಸಿದನಾದರೆ ಎನ್ನ ಲೆಂಕತನಕ್ಕೆ ಹಾನಿ (ಬಸವ. ೭೨೮) 


ಶಂಕಿತಃ- ಈ ೬ ಪ(ಹ)ಂದೆ'' (ಹಲಾಯು. ೫೮-೧೯೯). 


ಗತಿಯಿಂ೦ (೨೫. ೪॥ ವಿಶಾರಿ. ೧೯೭-೨೫ ; 1162). 


; ಉಸಿರನಾರೈದು 

ಹೂರದಿಂದೆ ವೀವಿಗೆವಿಡಿದು ದಿಟ್ಟಿಸಿದರು 
(ಎದ್ದರಾ. ೨-೪). ೨. ಆತಂಕಪಡು ; ಹೆದರು: ಬೆಸಸನ!ಯುಂ]ನುಡಿಯಲ್‌ ಶಂಕಿಸಿದಪೆ 
ನಾನೆಂದೊಡೇಕೆ ಶಂಕಿಸುವೈ ನೀಂ ಬೆಸವೇಬ'ನೆ (ಪಂಪಭಾ. ೧೨-೯೦) : ದುರ್ಗಂಧಕ್ಕಿರ 
ಲಾಜದೆ ಲೆಂಕರ್‌ ದಂಡಂಗೊಂಡರಂತ ಶಂಕಿಸುತ್ತುಂ (ಧರ್ಮಾಮೃ. 
ಬಿಂಕದತಿರಥರೆಂಟುಕೋಟಿ ತುರಂಗ ಪಾಯದಳ ಶಂಕಿಸುವನೇ ಬಳಿಕ ಯದುಕುಲ 
ದಂಕಕಾಣನು ನಿಂದನನಿಬರಿಗೆ (ಕುವ್ಮಾಕ. ೩-೧೪). ಶಂಕೆ * - ಇಸು) 

ಶಂಕು 'ಸಂಕ್ಕ' ನೋ. 

ಶಂಕ್ಕು (ನಾ.) ೧. ಗೂಟ; ಬೆಣೆ : "'ಗೂಂಟಂ ಶಂಕು'' (ಮಂಗರಾ. ೫೯-೧೩). 
೨. ದಸಿ ; ಕಂಬ : ಶಂಕುಎನ (0೧೫೬) ಘನಫಲವು ಸಿಲಿಂದರದ (Cylinder) 
ಘನಫಲದ ಮೂರನೇ ಒಂದರಷ್ಟು ಎಂದೂ ಸಾಧಿಸಿದನು (ಗಣಿಚ. ೨೮). ೩. ಮರದ 
ಕೊರಡು. ೪. ನೆರಳಿನಿಂದ ಕಾಲವನ್ನು ಕಂಡುಹಿಡಿಯುವ ಯಂತ್ರದ ಮುಳ್ಳು; 
ಛಾಯಾಯಂತ್ರದ ಸರಳುಸೂಚಿ : ಆರ್ಕಿಮಿಡೀಸನು ಮಾರ್ಸೆಲಸ್ಪನ 
ಹತ್ತಿರ ಹೋಗಬೇಕೆಂದು ತನ್ನ ಗೋಳಗಳು, ಶಂಕು (548-7181) ಪಾದವೃತ್ತಯಂತ್ರ 
. . - ಮೊದಲಾದ ಸಲಕರಣೆಗಳನ್ನು ಹೊತ್ತುಕೊಂಡು ಹೋಗುತ್ತಿರಲು (ವಿಜ್ಞಾಕ. ೧೮). 
“ಶಂಕುಯಂತ್ರ' ಪರಾ. ೫. (ಭೂಮಿಯನ್ನು) ಅಳೆಯುವ ಒಂದು ಸಾಧನ: 
ಒಂದು ಅಥವಾ ಒಂದೂವರೆ ಅಂಗುಲ ದಪ್ಪವುಳ್ಳೆ ನಾಲ್ಕುಕಡಯೂ ನಾಲ್ಕು ಅಥವಾ 
ಆರು ಅಂಗುಲ ಪ್ರಮಾಣದ ಚಚ್ಚೌಕವಾದ ಒಂದು ತುಂಡುಹಲಿಗೆಗೆ ಮಧ್ಮಪ್ರದೇಶದಲ್ಲಿ 
ಅಡ್ಡವಾಗಿ ಎರಡು ಗೆರೆ ಕೊಯಿದು ಅದನ್ನು ಎರಡೂವರೆ ಗಜದ ಸುಮಾರು ವುದ್ದದ 
ವೂಂದು ಕೋಲಿನ ಮೇಲೆ ಕೂಡಿಸುವುದು. ಇದನ್ನೇ ಶಂಕುವೆಂಬುವುದು (ಧೂಮಿಅ. ೨). 
೬. ಒಂದುಬಗೆಯ ಮಾನು : ""ಶಿಂಶುಮಾರ; . . . ಶಂಕು, ನೀರಹಂದಿ, ಮಕರಃ, 
ಚೋರಮಾನು - ಆ ಜಲತಂತು ವಿಶೇಷಗಳು'' (ಸದ್ದಾಂ. ೩). ೭. ಈಟಿ; ಭಲ್ಲೆ : 
“ತೋಮರ . . . ಶಂಕು ಯಷ್ಟಿಗಳ್‌ ಕೈದುಗಳ ಭೇದಮಕ್ಕುಂ'' (ಮಂಗರಾ. ೮೮-೩೮); 
ಇಟ್ಟಿವನಿಟ್ಟಿಗಳೆನ್ನಂ ನಟ್ಟೊಡಮೆನ್ನಿಟ್ಟ ಶಂಕುಸಂಕುಲಮವನಂ ನಟ್ಟೊಡಮಿಭರದ 
ಮಿಭಮಂ ನಟ್ಟೊಡಮನ್ನವನ ಮುಳಿಸನಟೌಯಲ್ಕಕ್ಕುಂ (ಶಾಂತಿಪು ೬-೭೯). ೮. ತೂತು; 
ರಂಧ್ರ. ೯. ಸಂಕೀರ್ಣವಾದುದು. ೧೦. ನಾಶ; ಅಳಿವು : "ಛಿದ್ರ ಸಂಕೀರ್ಣ 
ಕಾಷ್ಟ ಲಯಂ ಶಂಕು ಸಮಾಖ್ಯಂ'' (ನಾನಾರ. ೧೪೪). ೧೧. [ಗಣಿತ] ಒಂದು 
ಸಂಖ್ಯೆ; ಹತ್ತು ದಶಕೋಟಿ. ೧೨. ಗಣಿತಶಾಸ್ತ್ರದ ಒಂದುವಿಧಾನ : 
ದಶಮಾಂಶ, ಶಂಕು ಮುಂತಾದ ಗಣಿತಶಾಸ್ತ್ರ,ವಿಧಾನಗಳೂ ಭೂಮಿಯ ವೃತ್ತಾಕೃತಿಯೂ 
ಈ ಖಗೋಳಶಾಸ್ತ್ರಜರಿಗೆ ಸ್ಪಷ್ಟವಾಗಿದ್ದುವು (ಭಾಇಪ್ರ. ೨೬೬). ಸಂ.) 

ತಂಕುಫಲ (ನಾ). ಒಂದು ಬಗೆಯ ಮರ; ಶಮಾವ,ಕ್ಷ : ಅಲೆಗ್ಸಾಂಡರನು ತನ್ನ 
ನೌಕಾನಿರ್ಮಾಣಕ್ಕೆ ಬೇಕಾದ ಪೀತದಾರು, ಶಂಕುಪಲ, ಸೀಡಾರ್‌ ಮುಂತಾದ ಮರಗಳನ್ನು 
ಕಡಿಸಿ, . . ದೊಡ್ಡ ನೌಕಾಪಡೆಯನ್ನು ನಿರ್ಮಿಸಿದನು (ಪ್ರವಾಇ. 1, ೬೧). ಸಂ. ಶಂಕುಫಲಾ। 

ಶಂಕುಯಂತ್ರ (ನಾ). ಸೂರ್ಯನ ನೆರಳಿನಿಂದ ಕಾಲವನ್ನು ಕಂಡುಹಿಡಿಯುವ 
ಸಾಧನ; ಛಾಯಾಯಂತ್ರ; ನೆರಳುಗಡಿಯಾರ: ಅವರಿಗೆ ಹೊತ್ತು ತಿಳಿಯಲಿಕ್ಕೆ 
ಶಂಕುಯಂತ್ರದ ಹೊರ್ತು ಎರಡನೇ ಸಾಧನವಿದ್ದಿಲ್ಲ (ಮುಂಬಯಿ. ೪-೧೮೬). [ಸಂ.1 

ಶಂಕುಸ್ಥಾಪನೆ (ನಾ). ಕಟ್ಟಡಗಳನ್ನು ಕಟ್ಟುವುದಕ್ಕೆ ಮುಂಚೆ ಖದಿರ ಮೊದಲಾದ 
ಮರಗಳಿಂದ ಮಾಡಿದ ಗೂಟ ಅಥವಾ ಅಡಿಗಲ್ಲನ್ನು ಇಡುವ ಒಂದು 
ಸಾಂಪ್ರದಾಯಿಕ ವಿಧಿ : ಶುಭಮುಹೂರ್ತದಲ್ಲಿ ಹೊಸದೇವಾಲಯದ 
ಶಂಕುಸ್ತಾಪನೆಯನ್ನು ನೆರವೇರಿಸಿದರು (ಶಾಂತಲಾ. ೧೩೮). (ಸಂ. ಶಂಕುಸ್ತಾಪನ) 


ನಿರ್ಜೀವನೆಂದೆಂದು ಶಂಕಿಸಿ . . . 


೪-04೯); 


ಆ೦೬೩ 


10 


16 


20 


265 


30 


ನಾ 


4s 


ಶಂಖ 


ಶಂಕೆ (ನಾ). ೧. ಸಂದೇಹ ; ಸಂಶಯ: ಮತ್ತೊಂದುದಿವಸಂ ಶ್ರೀಧರಂ ಕುಬೇರ 


ಕಾಂತನೊಡನ ನಿದ್ರಗೃದಾತನ ರತ್ನಕಂಬಳಮಂ ಪೊದೆದು ತನ್ನ ಮನೆಗೆ ಬರ್ಪೊೂನಂ ಕಂಡು 
ಸವತಿಯೊಳಪ್ಪ ಶಂಕಯಿಂದಂ ಪ್ರಸಾದದ ಮೇಗಣಿಂದಂ ನೆಲಕ್ಕಿಕ್ಕಿ ಬಿಟ್ಟು ಸತ್ತೊಳ್‌ 
(ವದ್ಡಾರಾ. ೩೯-೩): ಚಕ್ರಿಗುಂಟುಮಾಡಿದುದು ಪೊಟಲ್‌ ಸುರಾದ್ರಿಮಢಿತಾಂಬುಧಿಜಾತ 
ನಿನಾದಶಂಕಯಂ (ಮಪಜಾ. ೯-೨೭); ಶಂಕೆಯನೆ ಬಿಟ್ಟು ಮನದೊಳ್‌ ಕೊಂಕದೆ 
ಮಿಥ್ಮಾತ್ತಮೆಂಬ ಪರ್ಬುಲಿವಿಂಡಂ ಸೋಂಕದೆ (ಧರ್ಮಾಮ್ರ. ೨-೫). ೨. ಅಳುಕು; 
ಹಿಂಜರಿತ: ಅಂಗದ ಕಳೆ ಲಿಂಗಸಂಗವಾಗಿ ಆಂಗಬೆಂಬ ಶಂಕೆಯ ಭಂಗವ ತೋಲದು 
(ಅದವ. ೪೫-೧೨೪); ಕರಿಯ ಕೊಲ್ಲುವ ಹರಿಗೆ ಮರಿಯೆಂಬ ಶಂಕೆ ತಾನೇಕೆ? 
(ಶ್ರೀರಾಮಾ. ೨೮-೨೦). ೩. ಅಂಜಿಕೆ; ಭಯ: ಕಲಿಗಂ ಶಂಕೆಯೆ ಚಾಗಿಗಂ ಬೆಲಗ .. . 
ಗಂಡುಮನಪ್ಪುಕೆಯ್ವೆನಗಮಾ ಕೌಂತೇಯರೊಳ್‌ ಸಂಧಿಯೇ 
(ಗದಾಯು. ೫-೪೬); ಆ ಹೂಹಗುರ ಶಿಶುವಿದ್ದಕಿದ್ದಂತೆ ಗಿರಿಭಾರಮಾಗಿ ಬರೆ, ನೆಗಹಲಾರದೆ 
ತಾಯಿ ತೇಂಕಿದಳು ಕಾತರಿಸಿ ಮಗನಭ್ಮದಯಶಂಕೆಯಿಂ (ಶ್ರೀರಾಮಾ. ೧೮-೪೬೩). 
೪, ಭರವಸೆ; ನಂಬಿಕೆ. ೫ ವಾದದಲ್ಲಿ ಎತ್ತುವ ಆಕ್ಷೇಪ: ""ವಿತರ್ಕ ಸಂದೇಹ 


ಚಲಮಂ 


ಪೀಡೆ ಮೊದಲಾದುವುಗಳ ಸೊಂಂಕಿನಿಂದುಂಟಾಗುವ ) ಮನೋವೈಕಲ್ಯ: 
ಮನೆಯಾಕಯಾರೋಗ್ಯವಿದ್ದಕ್ಕಿದ್ದಂತೆಯೆ ಕೆಟ್ಟಿತದೇತಕೊ ಅರಿಯ ಅಂಜಿಕೆಯೆನಲಾರೆ 
ಶಂಕೆಯೆಂದೆನಲಾರೆ ತಾನಾದಳೊಮ್ಮೆಗಧೀರೆ (ಇಂಚಾಪ. ೪೩-೨); ಗಾಳಿ ಹಿಡಿದ ಶಂಕೆ ಆದ 
ಎಷ್ಟೋ ಜನ ಬೆಟ್ಟಕ್ಕೆ ಹೋಗಿ, ಅಲ್ಲಿ ಕೋಳಿ ಕುರಿ ಬಲಿಕೊಟ್ಟು , ಕಲ್ಲುಹುಯ್ಕಿಸಿ 
ಬರುತ್ತಾರೆ «ನನ್ನೂರು. ೨೦೭). ೩. ದೇಹದಲ್ಲಿ ಉಂಟಾಗುವ ಪ್ರಾಕೃತಿಕ 
ವಿಸರ್ಜನೆಯ ಪ್ರೇರಣೆ, - ಒತ್ತಡ : "ಅಲ್ಪಶಂಕೆ' ಪರಾ. ಆ. [ಕಾವ್ಯಮಾ) 
ಮೂವತ್ತುಮೂರು ಸಂಚಾರಿಭಾವಗಳಲ್ಲಿ ಒಂದು; ತನ್ನ ತಪ್ಪಿನಿಂದಾಗಲಿ, 
ಬೇರೆಯವರ ತಪ್ಪಿನಿಂದಾಗಲಿ ಅನರ್ಥವನ್ನು ಭಾವಿಸುವಿಕೆ : ಮತಿ 
ನಿರ್ವೇದಾವಹಿತ್ಮಶ್ರಮ . . . ಶಂಕಾತ್ರಸನ . . . ಮೃತಿಗಳಿವಿಂತೆಯ್ದೆ ಸಂಚಾರಿಭಾವಂ 
(ಕಾವ್ಫಾವ. ೭೯೫). ೯. [ನಾಟ್ಕ] ಇಪ್ಪತ್ತು ವಿಧವಾದ ಸಂಚಾರಿಭಾವದೃಷ್ಟಿಗಳಲ್ಲಿ 
ಒಂದು ;? ""ಚಂಚಲ ಮತ್ತು ಸ್ಥಿರದೃಷ್ಟಿಗಳಿಂದ ಪಕ್ಕವನ್ನು ಮತ್ತೆ ಮತ್ತ 
ನೋಡಿ ಜಾಗ್ರತೆ ತಿರುಗುವುದು'' (ಲಾಸ್ಮರಂ. ೨೬೯ ಗದ್ಮಾನುವಾದ) : ಪಲವಿಧ ಚಲದಿಂ 
ನಿಲವಿಂ ಕೆಲಪೊಆಗಂ ನೋಡಿ ತಿರುಗೆ ಶಂಕೆಯೆನಿಕ್ಕು೦ (ಲಾಸ್ಕರಂ. ೩-೨೯). [ಸಂ. ಶಂಕಾ) 


ಶಂಕೆಗೈ (ಕ್ರಿ). ಸಂದೇಹಿಸು; ಅನುಮಾನಪಡು: ಶಂಕೆಗೈವರಿಗಿಂತು ದ್ವೈತದ 


ಶಂಕೆದೋರುತ್ತಿಹುದು (ಗಗತಾ. ೧೩-೪೬). [ಶಂಕೆ 4 ಗೈ(< ಕೆಯ್‌,)) 


ಶಂಕೆಪಡು (ಕ್ರಿ). ಎ ಶಂಕೆಗೈ: ತಂದೆಯೂ ಹಿರಿಯನೂ ಆದ ಮಹಾರಾಜನು ಏನು 


ಹೇಳಿದರೆ ಅದನ್ನು ಶಂಕೆಪಡದ ನಡೆಸಬೇಕು (ವಚಭಾ. ೩೧). (ಶಂಕೆ *- ಪಡು) 


ಶಂಖ (ನಾ). ೧. ಸಮುದ್ರದಲ್ಲಿರುವ ಒಂದು ಬಗೆಯ ಜಲಚರಜೀವದ 


ಗೂಡು, - ಚಿಪ್ಪು ; ಕಂಬು: ಶಂಖಃ - ಈ ೨ ಶಂಖಂ'' 
(ಹಲಾಯು. ೧೦೯-೪೨): ಶಂಖದಿಂದ ಬಿದ್ದರೇ ತೀರ್ಥ (ಗಾದೆ). ೨. ಮಂಗಳಕರವಾದ 
ಪಂಚಮಹಾವಾದ್ಮಗಳಲ್ಲಿ ಒಂದು: ಪಟುಪಟಹತುಣವಭಂಭಾಮರ್ದಳೆ ರುಲ್ಲರಿ; 
ಮುಕುಂದತಾಳೆ ಕಾಹಳ ಶಂಖವಂಶವೀಣಾಸ್ವರಂಗಳೆಸೆಯೆ (ವಡ್ಡಾರಾ. ೮೪-೧); ಕಹಳೆ 
ಪಟಹ ಶಂಖ ಭೇರಿ ಜಯಘಂಟೆಯೆಂಬ ಪಂಚಮಹಾವಾದ್ಯ್ಕವಾದನವಿಚಕ್ಸಣರಿಂ 
(ಎವೇಕ. ೧೯೦); ಶಂಖದುಂದುಭಿರವದ ಮಂಗಳಂ ಮೊಳಗುತಿರೆ... ಆಪುತ್ರಯುಗ್ಮಮಂ 
ಬೀಳ್ಕೊಟ್ಟನೈ ನೃಪತಿ ಯತಿಯೊಡನೆ (ಶ್ರೀರಾಮು. ೩೧-೮೪). ೩. ಕೆನ್ನೆಯ ಎಲುಬು: 
ಕಟದ ಕಡೆಗಣ್ಣ ಸಮಾಪದ ಮೇಗಣ್ಣೆ ಶಂಖಮೆಂಬ ಪೆಸರಕ್ಕುಂ (ಅಶ್ವಶಾ. ೮೭-೩೧). 
೪. ಹಣೆಯ ಮೂಳೆ. ೫. ಕುಬೇರನ ನವನಿಧಿಗಳಲ್ಲಿ ಒಂದು: ಶ್ರೀಗೃಹದೊಳ್‌ 
ಪುಟ್ಟಿದ ಕಾಳ ಮಹಾಕಾಳ ನೈಸರ್ಪ ಪಾಂಡುಕ ಪದ್ಮ ಪಿಂಗಳ ಮಾಣವಕ ಶಂಖ 
ಸರ್ಪರತ್ನಗಳೆಂಬ ನವನಿಧಿಗಳುಂ (ಆದಿಪು ೧೫-೩ ವ); ಕಾಳೆ ಮಹಾಕಾಳ . . . ಶಂಖ 
ಸರ್ಪರತ್ನಂಗಳೆಂಬೊಂಬತ್ತು ನಿಧಿಗಳುಮನನುಕ್ರಮದೊಳರ್ಚಿಸಿ (ಚಂದ್ರಪು. ೬-೧೦೧ ವ). 
೬. ಒಂದುಬಗೆಯ ಸುಗಂಧದ್ರವ್ಯ. ೭. ಬಿಳಿದು; ಶ್ವೇತ. ಆ. ಸೇನಾರಚನೆಯ 
ಒಂದುವಿಧ ; ವ್ಯೂಹಭೇದ : “ನಿಧಿ ಕಂಬು ವ್ಯೂಹ ಸಂಖ್ಯಂ ಸಿತ ಬ್ರಾತಂ 


“ಕಂಬುಃ , 


ಶಂಖಪಾಲ, ಶಂಖಪಾಳ (ನಾ). ೧. ಅಷ್ಟ 


ಶಂಖದ್ವಾನ 


ಶಂಖಮೆನಿಕ್ಕು'' (ನಾನಾರ. ೬೭). ೯. ಕುದುರೆಯ ಒಂದು ಅಂಗ : ಶಕ್ತಿಯಿಂ ಕೆಟಗೆ 
ಮಂಜರಿಯೆಂಬ ಪೆಸರಕ್ಕುಂ ನಡುವೆ ಶಂಖಮೆಂಬ ಪೆಸರಕ್ಕು೦ (ಅಶ್ವಶಾ. ೮೯-೨೬). 
೧೦. [ಗಣಿತ] ಶತಕೋಟಿ ಸಂಖ್ಯೆಯ ಸಂಕೇತ: ""ಹರ್ವ ಪದ್ಮ ಕೋಣಿ ಶಂಖಂ 
ಕ್ಲಿತಿ ಕ್ಬೋಭಪೂರ್ವಮಪ್ಪಂಕೆಯಾದಿಗೆ . . . ಚವ್ವೀಸ ತಾಣವರೆ ಸಂಖ್ಯೆಯಕ್ಕುಾಂ'' 
(ಮಂಗರಾ. ೧೦೫-೧೩) : ಏಕಂ, ದಶಂ . . . ಶಂಖ, ಸಮುದ್ರ, ಮಧ್ಯ, ಅಂತ್ಮ ಮತ್ತು 
ಪರಾರ್ಧ (ಪ್ರವಾಣ. (೩೦೭). ೧೧. ಏಳು ಎಂಬ ಸಂಖ್ಯೆಯ ಸಂಕೇತ: ಸಪ್ತಭಯ, 
ಆದ್ರಿ, ಗಿರಿ, ಮುನಿ, ಪಾತಾಳ, ಶಂಖ, ಸಾಗರ . . . ಅಶ್ವ ಇಂತಿವುಂ ೭ಕ್ಕೆ ಹೆಸರು 
(ವ್ಯವಹಾ. ೧೦). ೧೨. ಸಂಖ್ಯೆಯ ಸ್ಥಾನಗಳಲ್ಲಿ ಹತ್ತೊಂಬತ್ತನೆಯ ಸ್ಥಾನ 
ಮತ್ತು ಹತ್ತೊಂಬತ್ತು ಅಂಕೆಗಳುಳ್ಳ ಒಂದು ದೊಡ್ಡ ಸಂಖ್ಯೆ: ಏಕಂತು 
ಪ್ರಥಮಸ್ಥಾನಂ ದ್ವಿತೀಯಂ ದಶಸಂಜ್ಜಿಕಂ. .. ಶಂಖಂ ನವದಶಸ್ಹಾನಂ (ವೃವಹಾ. ೮). 
೧೩. [ನಾಟ್ಕ] ಸಂಯುತಹಸ್ತಗಳಲ್ಲಿ ಒಂದು; 1? ""ಬೆರಳುಗಳು ಪರಸ್ಪರ 
ಅಭಿಮುಖವಾಗುವಂತೆ ಕೈಯನ್ನು ಸ್ವಲ್ಪ ಸಂಕುಚಿಸಿ ಹಿಡಿಯಬೇಕು'' 
(ಲಾಷ್ಕರಂ. ೨೪೧ ಗದ್ಮಾನುವಾದ): ಅಭಿನಯದರ್ಪಣದಲ್ಲಿ- ೧.ಅಂಜಲಿ. . . ೧೨. ಶಂಖ 
೬ ೬ ೬ ೨೪. ಅವಹಿತ್ತ (ಆಭಾನೃ. ೪೮). 

ಶಂಖಚಕ್ರದ ಕಲ್ಲು ಶಂಖ ಮತ್ತು ಚಕ್ರಗಳನ್ನು ಕೆತ್ತಿರುವ 
ವೈಷ್ಣವಮುದ್ರೆಯ ಕಲ್ಲು: ಆ ಗ್ರಾಮದ ಚತುಸ್ಸೀಮೆಯಲು ಶಂಖಚಕ್ರದ ಕಲ್ಲ ನಡಿಸಿ 
ಕೊಟ್ಟು (ಎಇ. ೩೪1. ೨೨೬-೫೨: 1414). ತಂಖಚಕ್ರದ ಕೋಲು ಎ ದನಕರುಗಳಿಗಾಗಲಿ 
ಅಥವಾ ಮನುಷ್ಮರಿಗಾಗಲಿ ಮುದ್ರೆಹಾಕಲು ಉಪಯೋಗಿಸುವ ಶಂಖ 
ಮತ್ತು ಚಕ್ರಗಳ ಗುರುತಿರುವ ಕೋಲು: (0. ಶಂಖದ ಹುರಿಕೆ ಎ ಒಂದು 
ಬಗೆಯ ಸುಗಂಧದ್ರವ್ಯ : ""ನಖಶಂಖಃ - ಶಂಖದ ಹುರಿಕೆ, ನಖ'' (ಓಷಬ್ನ ೮೪). 
ಶಂಖದ ಹುಳು ಅಧಿಕ ತೇವಾಂಶವಿರುವ ಕಡೆಗಳಲ್ಲಿ ವಾಸಿಸುವ 
ಒಂದು ಬಗೆಯ ಮೃದ್ವಂಗಿ ಕೀಟ : ಶಂಖದ ಹುಳುವನ್ನು ಮುಟ್ಟಿದಕೂಡಲೇ 
ಅದು ತನ್ನ ಇಡೀ ದೇಹವನ್ನು ಚಿಪ್ಪಿನೊಳಕ್ಕೆ ಎಳೆದುಕೊಳ್ಳುತ್ತದೆ (ರೂಢಿ). 
ತಂಖಪುಟಿಸು = (ಆಲಂ) ಕೂಗಾಡು; ಬೊಬ್ಬೆಯಿಡು :ತಮ್ಮ ಬೋರ್ಡುಗಳನ್ನೆಲ್ಲ 
ಸುಟ್ಟುಬಿಟ್ಟಿರುತ್ತಾರೆಂದು ಪಟ್ಟಿಣದೊಳಗಿನ ಎಲ್ಲ ವಕೀಲ, ಜ್ಕೋತಿಷಿ, ಡಾಕ್ಟರುಗಳು 
ಶಂಖ ಪುಟಿಸುವರು (ಮೋಜೀವ. ೧೭). ಶಂಖ ಹೊಡೆ ಎ ಶಂಖ ಪುಟಿಸು : ಶಂಖಾ 
ಹೊಡೀಬ್ಕಾಡ (ತಿಡುಗು. ೨). [ಸಂ.1 


ಶಂಖಧ್ವಾನ (ನಾ). ಶಂಖವನ್ನು ಊದುವುದರಿಂದುಂಟಾಗುವ ಧ್ವನಿ : 


ವಿನಾಧೀಶಬಿಂಬಂಬರಂ ಧೀಂಕಿಡೆ ಶಂಖಧ್ವಾನಮಾಶಾವಿವರಮನಿತುಮಂ 
ತೀವೆ ಬೇರೀರವಂ . . . ಮುಟ್ಟೆವಂದರ್‌ ಕಡುಚೆಲ್ವಂಬೆತ್ತ ಲಂಕಾಪುರದುಪವನಮಂ 
(ಪಂರಾಮೂ. ಸಮರಸಿದ್ದರಾಗಿ ಬಂದ ಕುರುಪಾಂಡವ ವೀರರೆಲ್ಲ 
. « ೬ ಕದನಕುತೂಹಲರಾಗಿ ಶಂಖಧ್ವಾನ ಮಾಡುತ್ತಿದ್ದಾರೆ (ಭಾರದ. ೧0೧). [೫೦.| 
ಶಂಖನಖ (ನಾ). ೧. ಒಂದು ಬಗೆಯ ಜಲಚರ ; ಬಸವನ ಹುಳು. ೨. ಚಿಕ್ಕ 
ಶಂಖ; ಗುಳ್ಳೆ ಶಂಖ: ""ಕ್ಲುದ್ರಶಂಖಾ:, ಶಂಖನಖಾಃ - 
ಗುಳ್ಳೆ ಶಂಖಗಳು'' (೩ದ್ದಾತಿ. ೪). [ಸಂ.1 


೧೫-೨೨); 


೨ ಗುಳ್ರೆಗಳು, 


ಶಂಖಪಾಯ (ನಾ). ಒಂದು ಬಗೆಯ ಮಾನು : ಹೆಗ್ಗರಿಲುಂ ಕಲ್ಲಡಿ ಶಂಖಪಾಯ 


ನರಿಲುಂಬಂ ಸಾನ ಮೂಗುಂ. . . ಪೆಂದಿಗನೆಂಬ ಮಾಂದೆಗೆದನಾ ಭಕ್ತಂ ಮಹಾಲೀಲೆಯಿಂ 
(ತ್ರಿಪುವಿ. ೫೭-೮). [0 

ಕಫಣಿಗಳಲ್ಲಿ ಒಂದು: ಎಂಟುದಿಕ್ಕಿನ 
ಭೂಮಿಯಂ ಕ್ರಮದಿಂ ಪೊತ್ತು ಅನಂತ ತಕ್ಷಕ ವಾಸುಕಿ ಶಂಖ [ಪಾಠಾಂ. ಕಪಾಲ 
ಪದ್ಮಕರ್ಕೊೋಟಕ ಕ್ರೋಡ ಕಾಳವಂಬಷ್ಟಕುಲಫಣಿಗಳಿರ್ಕುಂ (ವಿವೇಕ. ೧೦) ; ಬೆನ್ನಿನಲ್ಲಿ 
ತ್ರಿಶೂಲದ ಅರ್ಧಚಂದ್ರಾಕೃತಿ ಉಳ್ಳದು ಶಂಖಪಾಲವನಿಸಿಕೊಂಬುದು (ಎಪಚಿ. ೨-೨). 
೨. = ಶಂಕರಪಾಳೆ. ೩. ಸೂರ್ಯ. ಶಂಖಪಾಳ : ೧. ""ಘನದನಂತಂ . . . 
ಶಂಖಪಾಳಂ ಕುಳಿಕನೆಂದು ನಾಗರಕುಲಂಗಳೆಂಟಕ್ಕೆ ನಾಮಂ'' (ಮಂಗರಾ. ೧೧೯-೪): 
ಮುಂಡಾಸವೇ ಶಂಖಪಾಳ ಸರ್ಪಾಕಾರವಾಗಿಯಾರ್ಭಟಿಸುತ್ತ ತೋಳ ಪರಿಯಂತರಂ 
ಸುತ್ತಿ ಹೆಡೆಯಿಂ ಮುಖವ ಬಡಿಯಲತಿ ಭೀತಿಗೊಂಡು (ಗುರುಚಾ. ೨- ಎ೭). [20.1 


೮೦೬೪ 


ಶಂಖಿನಿ 


ಶಂಖಪಾಷಾಣ (ನಾ). [ವಿಜ್ಞಾ] ಕಾಯಿಸಿದರೆ ಕರಗದೆ ಬೆಳ್ಳುಳ್ಳಿಯ ವಾಸನೆಯ 
ಹಬೆಯನ್ನು ಹೊರಸೂಸುವ, ಬಿಳಿಯ ಆರ್ಸನಿಕ್‌ ಎಂಬ ಖನಿಜವಸ್ತು: 
ಶಂಖಪಾಷಾಣವನ್ನು ಸಂಪಾದಿಸಿ ತಂದು ಬ್ರಾಂದಿಯೊಡನೆ ಸೇರಿಸಿ ಆ ವರ್ತಕನಿಗೆ 
ಕುಡಿಸುವುದೆಂದು ಮಾಸ್ಲೋವಳನ್ನು ಪುಸಲಾಯಿಸಿ . ಆಪಾದನೆ ಹೂರಿಸಿದೆ 
5 (ಪುನರು. ೪೬). 170.) 
ಶಂಖಪಾಳ "ಶಂಖಪಾಲ' ನೋ. 
ಶಂಖಪುಷಪ್ಪಬಳ್ಳಿ (ನಾ). ಬಿಳಿಯ, ನೀಲಿಯ ದೊಡ್ಡದೊಡ್ಡ ಹೂವುಗಳನ್ನು 
ಬಿಡುವ ಒಂದು ಬಗೆಯ ಬಳ್ಳಿ: ""ಕಂಠಿಸೊಪ್ಪು. . . ಶಂಖಪುಷ್ಪಬಳ್ಳಿ, ಬಿಳೀ ಸಟುಗ, 
ಬಿಳಿಯ ಗಿರಿಕರ್ಣಿಕೆ'' (ಸಸ್ಮನಿ. ೩೭). [ಶಂಖಪುಷ್ಪ *- ಬಳ್ಳಿ] 
10| ಶಂಖಪುಷ್ಟಿ (ನಾ). ಒಂದುಬಗೆಯ ಸಸ್ಮ: ""ಲಂಬಫಲಾ - ಶಂಖಪ್ಪಷ್ಪಿ'' 
(ಒಪಧಿ. ೧೪೨): ""ವನವಿಲಾಸಿನೀ - ಶಂಖಪುಷ್ಪಿ'' (ಒಷಧಿ. ೧೪೯) ಸಂ. ಶಂಖಪುಷ್ಟೀ। 
ಶಂಖಪ್ರಣಾದ (ನಾ). ಶಂಖಧ್ವಾನ : ಒಗೆದತ್ತುತ್ತಾರರಾಗಂ ತ್ರಿಭುವನ 
ಭವನೋದ್ದೇದಿ ಶಂಖಪ್ರಣಾದಂ (ಕಾದಂಉ. ೪೨೪). [ಸಂ.| 
ಶಂಖಭಸ್ಮ (ನಾ). ಶಂಖದಿಂದ ತಯಾರಿಸಿದ ರಾಸಾಯನಿಕ ಭಸ್ಮ : 
ಶಂಖಭಸ್ಮಃ- ಶಂಖವನ್ನು ಕೊಲುಮೆಯಲ್ಲಿ ಮೂರು ಮೂರು ಬಾರಿ ಕಾಸಿ 
ನಿಂಬೇಹುಳಿಯಲ್ಲಿ ಅದ್ದಿದರೆ ಭಸ್ಮವಕ್ಕು (ಎವೈಎ. ೫೦). (ಸಂ. ಶಂಖಭಸ್ಮನ್‌! 
ಶಂಖಮುದ್ರೆ (ನಾ). ೧. (ಜಪ ಪೂಜಾದಿಗಳಲ್ಲಿ ಶಂಖದ ಆಕಾರದಲ್ಲಿ 
ಮಾಡುವ ವಿಶಿಷ್ಟರೀತಿಯ ಕರವಿನ್ಮಾಸ; ಮಂತ್ರಶಾಸ್ತ್ರಪ್ರಸಿದ್ಧವಾದ ಒಂದು 
ಬಗೆಯ ಹಸ್ತಮುದ್ರೆ: ಚಕ್ರಮುದ್ರೆ ಶಂಖಮುದ್ರಗಳು ವಿಷ್ಣುಪೂಜೆಗೆ ಅತ್ಯಾವತ್ಮಕ 
(ರೂಢಿ). ೨. ದ್ವೈತ] ಮಾಧ್ವರು ಇಟ್ಟುಕೊಳ್ಳುವ ಶಂಖ, ಚಕ್ರ, ಗದೆ, ಪದ್ಮ 
ಮತ್ತು ನಾರಾಯಣ ಎಂಬ ಐದು ವಿಧವಾದ ಮುದ್ರೆಗಳಲ್ಲಿ ಒಂದು: 
ಶಂಖಮುದ್ರೆಯಲ್ಲಿ ಪರಮಾತ್ಮನು ಪ್ರತಿಹಾರನಾಮದಿಂದ ಇರುತ್ತಾನೆಂಬ ನಂಬಿಕೆಯಿದೆ 
(ರೂಢಿ). ಸಂ. ಶಂಖಮುದ್ರಾ) 
ಶಂಖರೇಖೆ (ನಾ). [ಸಾಮುದ್ರಿ] ಶಂಖದ ಆಕಾರದ ಹಸ್ತರೇಖೆ : ಶಂಖರೇಖ 
ಯಿರಲು ನೂರುಕೋಟಿದ್ರವ್ಯಕ್ಕೆ ಅಧಿಪತಿಯಾಗುವನು (ಸಾಮುಲ. ೫೫-೨೧). 
[ಸಂ. ಶಂಖರೇಖಾ] 
ಶಂಖಲಿಪಿ (ನಾ). ಶಂಖದಂತೆ ಕೊನೆಗೆ ಬಾಗಿರುವ ಒಂದು ಬಗೆಯ ಲಿಪಿ; 
ಒಗಟುಲಿಪಿ. ಸಂ.) 
ಶಂಖವಟಕ (ನಾ). ಒಂದುಬಗೆಯ ಔಷಧಿಯ ಗುಳಿಗೆ: ಶಂಖವಟಕಃ - 
ಹುಣಸೇಚೆಕ್ಕೆಯ ಬೂದಿ ೧ ಪಲ. . . ಗಂಧಕ ಗ ೧ ತೂಕ ಇವೆಲ್ಲವ ಕೂದಿ ಅಲ್ಲದ 
ರಸದಲ್ಲೂ ಏಳು ಬಾರಿ ಬಿಲ್ವದೊಳು ಮರ್ದಿಸಿ... ಮೆಲ್ಲಲು ಶೂಲೆ, ಗುಲ್ಮ ಮುಂತಾದ 
ರೋಗ ಹರ (ಎವ್ಯಎ. ೫೦). [ಸಂ.1 
ಶಂಖವಾದ್ಯ (ನಾ). ಒಂದು ಬಗೆಯ ವಾದ್ಮ: ಚಂಡೆಮದ್ದಳೆಗಳ ಶಂಖವಾದ್ಮಗಳ 
ಕೋಲಾಹಲದಲ್ಲಿ (ಪುರಪ್ಪಾಡು) ಪ್ರಥಮಪಾತ್ರವು ರಂಗಭೂಮಿಯನ್ನು ಪ್ರವೇಶಿಸುತ್ತದೆ 
( ಭಾರದ. ೫೨೭). 
ಶಂಖವಾದ್ಯ ಮಾಡು : ೧. ಬೊಬ್ಬೆ ಹಾಕು; ಕೂಗಾಡು: ವೇದನೆಯನ್ನು ತಾಳ 
ಲಾರದೆ ಆಚಾರ್ಯರು ಶಂಖವಾದ ಮಾಡಿದರು (ಚವರಿ. ೭೭) ; ೨. (ಅಳುವಾಗ) 
ಬಾಯಿಬಡಿದುಕೊಳ್ಳು : ತಾಯಿ ಬಐಟ್ಟುಹೋದುದರಿಂದ ಮಗು ಶಂಖವಾದ್ಮ 
ಮಾಡಿಕೊಂಡು ಅಳುತ್ತಿದೆ (ರೂಢಿ). ಸಂ.) 
40 | ಶಂಖಾಸು (ನಾ). ಒಂದು ಬಗೆಯ ಗಿಡ; ತುಂಬೆ: ""ಶಂಖಾ।ಪಾಠಾಂ.ಕಾ)ಸುಮನೆ 
ತುಂಬೆ" [7] 
ಶಂಖ (ನಾ). ೧. ಕಡಲು; ಸಮುದ್ರ. ೨. ಶಂಖವನ್ನು ಊದುವವನು. 
೩. ವಿಷ್ಣು. (ಸಂ. ಶಂಖಿನ್‌। 
ಶಂಖಿನಿ (ನಾ). ೧. ಅಪ್ಸರೆ; ದೇವತೆ. ೨. ಮುತ್ತಿನ ಚಿಪ್ಪು. ೩ ದೇಹದಲ್ಲಿರುವ 
ಪ್ರಧಾನವಾದ ನಾಡಿಗಳಲ್ಲಿ ಒಂದು: ಶಂಕಿ್ಕಖ3ನ ನಾಡಿಯ ಸಪುರನಾಳದೊಳ 
ಗಣ ಸಣ್ಣ ಬಣ್ಣದ ಹೊಲಬನಣ್ಣಗಳೆತ್ತ ಬಲ್ಲರು (ಅವಚಂ. ಕ. ೪೨೯-೧೧೫೫); ಒಂದೂಂದು 


25 


30 


35 


(ಮಂಗಲಾ. ೪೫-೪೮). 


45 


ಶಂಖೋದರ 


ನಾಡಿಯಲ್ಲಿ ಒಂದೊಂದು ನದಿಗಳು ಕುಂದದೆವುಂಟು ಹನ್ನೆರಡರಲ್ಲಿ ಮಂದಾಕಿನೀ 
ಯಾಡೌನಾಡಿಯಲ್ಲಿ . . . ತಪತಿ ಶಂಖಿನೀನಾಡಿಯಲ್ಲಿ ವಾಸಯಂದು ತಿಳಿಯೊ 
(ವಿಜಸು. ೪-೩). ೪. ಒಂದು ಬಗೆಯ ಸಸ್ಕ ; ಕಡಿಯಾಲದ ಗಿಡ : "“ಶಂಖುನೀ, 
ಚೋರಪುಷ್ಟೀ; ಕೇಶಿನೀ - ೩ ಕಡಿಯಾಲದ ಗಿಡದ ಪೆಸರುಗಳು'' (ಸಿದ್ದಾಂತ. ೧೪೧). 
೫. [ಕಾಮಶಾ ಪದ್ಮಿನಿ, ಚಿತ್ತಿನಿ, ಹಸ್ತಿನಿ, ಶಂಖಿನಿ. ಎಂಬ ನಾಲ್ಕು ಬಗೆಯ 
ಸ್ತಿೀಜಾತಿಗಳಲ್ಲಿ ಒಂದು ಮತ್ತು ಆ ಜಾತಿಗೆ ಸೇರಿದ ಹೆಣ್ಣು: ಕಾಮ 
ದೇವನ ಕಟಾಕ್ಷಕ್ಕಂಜಿ ರತಿದೇವಿಗಡಿಗಡಿಗೆ ಕೆಯ್‌ಮುಗಿದು ಕೆಲಸಾರ್ದಿರ್ಪ 
ಶಂಖನಿಯರಿಂ - (ಗಿರಿಕ ೭-೧೧ ವ); ಬಡವಲ್ಲದುಬ್ಬಲ್ಲದೂಡಲು . . . ಕೆಂಪ 
ನುಡುವತಿ ಚದುರಿನವಳೆ ಶಂಖಿನಿ [ಪಾಠಾಂ. ಣಿ]ಯೆನಿಪಳು (ಜನಮ ೨-೧೫). 

(ಸಂ. ಶಂಖಿನೀ। 

ಶಂಖೋದರ (ನಾ). ಶಂಖದ ಒಳಭಾಗ: ಕುಂಭಾಂಬುವಿಂದಂಬುಧಿಜಳಂ . : . 
ಕ್ಲುದ್ರಶಂಖೋದರದಿಂ ಬ್ರಹ್ಮಾಂಡಗರ್ಭಂ ಪಿರಿದೆನೆ (ಜಗವ. ೧-೧೯). (ಸಂ. 

ಶಂಟ "ಶಾಟ್ಮ' ನೋ. 

ಶಂಡ (ನಾ). ೧.`ನಪುಂಸಕ; ಶಿಖಂಡಿ: ""ತೃತೀಯಾಪ್ರಕೃತಿಃ, ಶಂಡಃ, ಷಂಡ;, ಕ್ಲೀಬಂ, 
ನಪುಂಸಕಂ - ೫ ನಪುಂಸಕನ ಪೆಸರುಗಳು'' (ಸಿದ್ಧಾಂತಿ ೧೭೮). ೨. ಗುಂಪು; ನೆರವಿ. 
೩. ಬೀಡು .; ಪಾಳೆಯ : "“ನಿವೇಶ, ಶಿವಿರ, ಪಾಳೆಯ - ಈ ೩ ಶಂಡ'' 
(ಸಾಚರಾ. 8). "ಷಂಡ' ಪರಾ. ಸಂ.) 

ಶಂಢ (ನಾ). ೧. ಎ ಶಂಡ ೧. ೨. ಸ್ವೇಚ್ಛೆಯಾಗಿ ತಿರುಗುವ ಗೂಳಿ. ಸಂ] 

ಶಂಪ (ನಾ). `ಮಿಂಚು; ವಿದ್ಯುತ್ತು: ಶಂಪದಂತೆ ವಿಜಯವಿಠಲ ಪೊಳೆವದೆ ಹಬ್ಬ 
-(ಜಗದಾ. ೧೩೧).' [ಸಂ. ಶಂಪಾ) 

ಶಂಪಾಕೆ' (ನಾ). ಗೊಂಚಲು ಗೊಂಚಲಾಗಿ ಹಳದಿಯ ಹೂವು ಬಿಡುವ ಒಂದು 
ಬಗೆಯ ಮರ; ಕಕ್ಕೆ: ""ಕಕ್ಕೇಗಿಡ, ಕೊಂಡೆ, ರಾಜತರು . . . ಸ್ವರ್ಣಪುಷ್ಠಿ, ಸಂಪಾಕ, 
ಶಂಪಾಕ'' (ಸನ. ೩೦. [4 ಹಿಂ. ಶಂಪಾಕ. / ಸಂ. ಸಂಪಾಕ] 

ಶಂಪೆ (ನಾ). ಶಂಪ : ರಸನಾಶಂಪಾಶತಂ ಸಂಚಳಿಸೆ ಪುದಿಯೆ ಫೂತ್ಕಾರ 
ಮಾಶಾಂತಮಂ ದಳ್ಳಿಸೆ ವಹ್ನಿಜ್ಚಾಲೆ . .. ವಜ್ರಾವರ್ತಚಾಪಂ ಪಡೆದುದು ಭಯಮಂ 
ಕಾಳಕಾಳಾಹಿರೂಪಂ (ಪಂಠಾಮಾ. ೫-೭೪). (ಸಂ. ಶಂಪಾ। 

ಶಂಪ್ಲೆ, ಶಂಬೈ, ಶೆಂಬೆ, ಸಂಬೈ (ನಾ). ೧. ಒಂದು ಬಗೆಯ ಮರ: "“ಇಂಪುವತಿ 
ಶಂಪೆ(ಪಾಠಾಂ. ಸಂಪಿ]ಯಕ್ಕು'' (ಮಂಗರಾ. ೩೫-೧೪); ಧರಣಿ(ರೆ)ಗೆ ಶಂಪೆಯಿಂ ಬಡಗ 
ಪುತ್ತಿರೆ ಕೇಳ್‌ ಮರುಳಾಗದಯ್ದುಕೆಯ್ಕಿರಲಗುಲ್ಹಾಗಳೊಪ್ಪುರುಷದಿಂ ಫಣಿ ಭಾವಿಸ 
ಲೊಮ್ಮಿಗೊಮ್ಮಿಗುಬ್ಬರಿಸುವ ಮಣ್‌ . . . ಜಲಧಾರೆ ಮಹೇಂದ್ರನಾ(ಶೆಯಿಂ)ಕದಿಂ 
(ಅಟ್ಟಮ. ೧೧-೨೧). ಶಂಬೆ,: ೨. ಒಂದು ಬಗೆಯ ಔಷಧೀಸಸ್ಕ : ""ಶಂಬೆ!ಪಾಠಾಂ. 
ಸಿಂಬೆ, ಸೆಂಬೆ] ಪತ್ರವತಿಯಕ್ಕು'' (ಮಂಗರಾ. ೪೫-೪೮) ; ತಮಟೇಬಳ್ಳಿ , ಶಂಬೆ 
(ಮೈಔಗಿ ೧೬-೨೯೭). ಶೆಂಬೆ : ೨. ಶೆಂಬೆಯೆಲೆ ಲಶುನ ವಚೆಗಳ್‌ ""ಕಿಂಬಹುನಾ'' 
ಭುಜಸಂಗತ ವಿಷದಾಡಂಬರಮಂ ಪಿಂಗಿಸುಗುಮವಂಬಿಲದೊಡನರೆದು ನಸ್ಶ್ಕಮಂ 
ಮಾಡಲೊಡಂ- (ಖನುದ. ೭-೩೫). ಸಂಬ್ಥೆ : ೧. ""ಜಂಬೀರಜಂಬಲ, 
ಜಯಜಯ್ಕಾವರ - ಈಯೆರಡುಂ ಸಂಬೆಯ ಮರ'' (ಓಷಧ. ೬೧). "ಸೆ೦ಬೈ' ಪರಾ. 

(2! ತಮಿ. ಚೆಮ್ಟೆ |] 

ಶಂಘಳಿ (ನಾ). ತಲೆಹಿಡುಕಿ ; ಕುಂಟಣಿ: ಕುಂಟಣಿ ಶಂಘಳಿ[ಚುಂಡೀ]ಯೆನೆ ನೆಗಲ್ಲುಂ 

ಕೆಳದಿಯೊಳಾಳೀ ಸಖೀವಯಸ್ಕಾ ಶಬ್ದಂ'' (ವಸ್ತುಕೋ. ೫೩-೮). "ಶಂಭಲಿ' ಪರಾ. 
(ಸಂ. ಶಂಫಲೀ। 

ಶಂಬ (ನಾ). ೧. ಇಂದ್ರನ ಆಯುಧ; ವಜ್ರಾಯುಧ : ""ಪವಿ ಶತಧಾರಂ ದಂಭೋಳಿ 
ವಜ್ರಂ . . . ಶಂಬವಿನಿತ್ತುಮುಂ ತದೇಕಾರ್ಥವಾಚಿ'' (ವಸ್ತುಕೋ. ೭-೬೮); ಬೆಡಂಗಾಯ್ತ 
ಯುಕ್ತವ್ರಜಗರ್ವೋರ್ವೀದಧ್ರ ಶಂಬಂ ನಯನಸುಖಲತಾಸ್ತಂಬಮಾತ್ರೇಯ ಬಿಂಬಂ 
4ಆಂದ್ರಪು ೮-೩೪) ;ಕಣ್ಣೆ ಚೆಲ್ಹಾದುದು ಚಂಚದೃಕ್ಕದಂಬಂ ತಿಮಿರಕುಧರಶಂಬಂ ದಿನಾಧೀಶ 
ಬಿಂಬಂ (a ೧೨-೩೪). ೨. ಹಡಗು ; ಭೈತ್ರ : ""ದಂಭೋಳಿ ಹಡಗಿದೆರಡುಂ 

(ಸಂ.) 


ಶೆಂಬಾಖ್ಯಂ'' (ನಾನಾಕಂ. ೧೪೩). 


೮೦೬೫ 


5 


10 


15 


20 


25 


30 | ಶಂಬರಹರ (ನಾ). 


35 


ಶಂಬುಕ. 


ಶಂಬಪಾಣಿ (ನಾ). ವಜ್ರಾಯುಧವನ್ನು ಹಿಡಿದವನು ; ಇಂದ್ರ : ಶಂಬಪಾಣಿ 
ವಿಧಾತೃ ವಿಷ್ಣುಕುಟುಂಬಿನೀ ಪರಿಪಾಲಿನೀ ತುಂಬುರಾಜಜಗಾನಲೋಲೆ ಮದಂಬೆ 
ರಕ್ಷಿಪುದೀಶ್ವರೀ (ವೃಷವಿ. ೭-೫೯). .[ಸಂ.] 

ಶಂಬಮಣಿ (ನಾ). ವಜ್ರ : ಶಂಬಮಣಿರದನ . * ಕಾಂತಾಶಿರೋಮಣಿ 
ಕಾಂಭೋಜ ರಾಜನ ಪುತ್ರಿ ಕಾಂತ ಗೌರೀದೇವಿ (ಹಮ್ಮಿರ. ೨-೩೨ ವ). [ಸಂ.] 

ಶಂಬರ (ನಾ). ೧. ಪ್ರದ್ಕುಮ್ನನಿಂದ ಹತನಾದ ಒಬ್ಬ ರಾಕ್ಷಸ: ಮಯನೋ 
ಶಂಬರನೋ ದಶಾಸ್ಕಸುತನೋ ಮಾರೀಚನೋಯೆಂಬಿನಂ . . . ಶಿವಾಜಿಯ ಸೊರ್ಕ್ಯಂ 
ಮುಬ್‌ೌದಿಕ್ಕಿಯಪ್ರತಿಮವೀರಾಭಿಖ್ಯೆಯನ್ಹಾಳ್ಲಿದಂ (ಎರ.॥॥. ಶ್ರೀರಂಗ. ೬೪-೭ ; 1722). 
೨. ಒಂದು ಬಗೆಯ ಜಿಂಕೆ : ""ವಾತಪ್ರಮಾ, ಶಂಬರಃ , ಕೃಷ್ಣಸಾರಃ - ಈ ೩ ಕೃಷ್ಣ 
ಮೃಗಂ'' (ಹಲಾಯು. ೩೯-೭೭) ; ಶಂಬರ ಭಾಸ್ಪತ್ಪುಂಡರೀಕಸ್ಫುರಿತ ಹರಿ ಮರುದ್ವ್ರಾಜಿತಂ 
ವಾರ್ಧಿಯಂ . '. . ಪೋಲ್ತು ಚೆಲ್ವಾಯ್ತರಣ್ಮಂ (ರಾಜಶೇ. 5-೨೫). ೩. ನೀರು; 
ಜಲ : ಶಕಾರಕ್ಕೆ-ಅಶನಿ-ಅಸನಿ. .. ಶಂಬರ - ಸಂಬರ (ಶಮದ. ೨೫೩ ಪ್ರಯೋ); ಇರುಳು 
ನರಿಗಳ ಪಿಡಿದು ತಂದು ಚರಪಾದ ಶಂಬರವ ತಳಿದುತ್ತಮಾಶ್ವಗಳ' ಮಾಡಿ 
(ರಾಘಚ. ೧೧-೪೦). -೪. ಮೋಡ; ಮುಗಿಲು. ೫ ಇಂದ್ರನಿಂದ ಹತನಾದ ಒಬ್ಬ 
ರಾಕ್ಷಸ. ೫೦.) 

ಶಂಬರಕೇಳಿ (ನಾ). ನೀರಾಟ; ಜಲಕೇಳಿ : ಪರವೆ ಸೌಂದರರು ಶಂಬರಕೇಳಿಯಲ್ಲಿ 
ಶಂಕರನ ನೆನಹ ನೆಲೆಗೊಳಿಸಿ ಹರುಷದಿಂದೋರ್ವರೋರ್ವರ ಮೇಲೆ ಚಲ್ಲಿದರ್‌ 
ಪಿರಿದಫೆಗ್ಮವೀಶಗಿತ್ತಂತೆ (ಭೈರವೇ. ೨-೩೬). [ಸಂ. ಶಂಬರಕೇಲಿ] 

ಶಂಬರಜಾತ' (ನಾ). ನೀರಿನಲ್ಲಿ ಹುಟ್ಟಿದುದು ; ಕಮಲ: ಮನ್ಮಥಾರಿರೂಪನ 
ಚಿಕವೀರದೇವನ ಚಿದಂಬರಶಂಬರಜಾತಮಿತ್ರನಾ (ರಾಜಶೇ. ೧-೬೭). ಸಂ.) 

ಶಂಬರಧಿ (ನಾ). ಸಾಗರ ; ಸಮುದ್ರ : ಇದು ತಮಮೆಂಬ ಶಂಬರಧಿಯಂ ಸಲೆ 
ಪೀರ್ವ ಮಹೌರ್ವವಹ್ನಿಯೋ (ರಾಜಶೇ. ೧೧-೪೫). [ಸಂ.) | 

ಶಂಬರಮಥನ (ನಾ). ಶಂಬರನೆಂಬ ರಾಕ್ಷಸನನ್ನು ಕೊಂದವನು ; 
ಪ್ರದ್ಮುಮ್ನ: ಶಂಬರಮಥನ ಶಿಂಜಿನೀಲೋಲಕುಂತಳೆಯೆಂದು ಕರೆದೆ ಗಡ ನೀನು 
(ಜೈಮಿಭಾ. ೨೬-೨೨). (ಸಂ. 

ಶಂಬರಸೂದನ (ನಾ). ಎ ಶಂಬರಮಥನ : "ಪ್ರದ್ಯುಮ್ನ: ... ಶಂಬರಸೂದನಃ 

, ಮನೋಭವಃ - ಈ ೨೮ ಕಾಮ(ದೇವ)ನ ಪೆಸರ್‌'' (ಹಲಾಯು. ೭-೩೩); ಆ 
ವೃತಿರೇಕದೊಳತಿಕುಪಿತನಾಗಿ ಶಂಬರಸೂದನಂಬೆರಸು ನಡೆತಂದು (ಜಗವ. ೧೫-೪ ವ). 
[ಸಂ.] 

ಶಂಬರಮಥನ : ನಿನ್ನಂ ವಿಜಿತಶಂಬರಹರಂ ಮೆಚ್ಚಿ 
ನಿಜದೊಳೊಂದಿಸುವೆನೆಂದೆಯ್ದೆ ನೆನೆದಿಂತು ನೆಗಳ್ಲಂ (ಪದ್ಮರಾ. 
ಜಯ ಶಂಬರಹರಾಹಿತ ಶತಾಂಬಕಸುತಸ್ತುತ ಚಿದಂಬರ ದಿನೇಶಾ (ರಾಜಶ ೧೩-೫೪). 

[ಸಂ.] 

ಶಂಬರಾರಿ (ನಾ). ಶಂಬರನೆಂಬ ರಾಕ್ಷಸನ ವೈರಿ; ಮನ್ಮಥ: ""ಮನಸಿಜಂ... 
ಶಂಬರಾರಿ ಶೂರ್ಪಕವೈರಿ ದರ್ಪಕಂ ಪುಷ್ಪಾಯುಧಂ . . . ಮಾರನೆನೆ ಮದನನಕ್ಕು'' 
(ಮಂಗರಾ. ೭-೨೨); ಅಲ್ಲಿ... ಶಂಬರಾರಿಯ ಕರ್ವುವಿಲ್ಲಿನ ಮೌರ್ವಿಯಾಗದಳಿಮಾಲೆಯ 
ರಭಂಕಾರಮಿಲ್ಲ (ಪುಷ್ಪಪು. ೯-೨೧ ವ). 1ಸಂ.] 

ಶಂಬಲ (ನಾ). ೧. ದಡ; ತೀರ. ೨. ಪ್ರಯಾಣಕಾಲದ ಬುತ್ತಿ; ಪಾಥೇಯ. 
೩. ಈರ್ಷೆ ; ಕರುಬು. ` (ಹಂ. 


೧೩-೧೫) ; 


40(ಶಂಬವತಿ (ನಾ). ಒಂದು ಬಗೆಯ ಗಿಡ: ""ಶಂಬ!ಪಾಠಾಂ. ಸಂಬ; ಸಂಭ।ವತಿಯೆನೆ 


45 


ಮೊಲಗು'' (ಮಂಗರಾ. ೩೬-೧೮). (7 

ಶಂಬಾಕೃತ (ನಾ). ಎರಡುಸಲ ಉಳುಮೆಮಾಡಿದುದು: '"ಶಂಬಾಕೃತಂ 
ದ್ವಿಸೀತೃಮೆನಿಕ್ಕುಂ'' (ವಸ್ತುಕೋ. ೬೩-೭೦). ಸಂ.) 

ಶಂಬುಕ (ನಾ). ೧. ಒಂದು ಬಗೆಯ ಚಿಕ್ಕಚಿಪ್ಪು; ಗುಳ್ಳೆ ಶಂಖ. ೨. ಬಸವನ 
ಹುಳು. ೩. ಒಬ್ಬ ರಾಕ್ಷಸನ ಹೆಸರು: ರಾಘವರಾಯನನುಜನು ದಂಡಕಾರಣ್ಮದಲಿ 


ಮುಜ್‌ದನು ಶಂಬುಕಾಸುರನ (ತೊರರಾ. ೩-೩ ಸೂಚನೆ). |ಸಂ.1 


ಶಂಬೂಕ ೮೦೬೬ ಶಕಟವ್ಯೂಹ 
ಶಂಬೂಕ (ನಾ). ೧. ಎ ಶಂಬುಕ ೧: "“ಶಂಬೂಕಮಂಭಶ್ಕುಕ್ತಿಪ್ರಖ್ಯಂ'' | | ಶಕ (ನಾ). ೧. ನಿರ್ದಿಷ್ಟವಾದ ಕಾಲದಿಂದ ಆರಂಭಿಸುವ ಕಾಲಗಣನೆ;ಯುಗ; 
(ವಸ್ತುಕೋ. ೨೩-೯). ೨. ಮ ಶಂಬುಕ ೨ : ಶಂಬೂಕ ಮಾತೃವಾಹಿ ಶಂಖ ಶುಕ್ತಿ ೫ ಈ ಪದವು ವಿಶೇಷವಾಗಿ ಕ್ರಿಸ್ತಶಕ ಎಪ್ಪತ್ತೆಂಟರಿಂದ ಆರಂಭವಾಗುವ 


ಗಂಡುವಾಳ ಜಲೂಕ ಭೂನಾಗಾಪಾದೋದರ ಕ್ರಿಮ್ಮಾದಿ ದ್ವೀಂದ್ರಿಯಗಳ್‌ ... ಅಪ್ಪುವು 
(ತತ್ತ್ವಪ್ರ. ೯೮). ಸಂ.) 

ತಂಬೆ, (ನಾ). ಹೊಲ, ಗದ್ದೆಗಳ ಎರಡನೆಯ ಉಳುಮೆ. ಸಂ. ಶಂಬ। 

ಶಂಜೆ "ಶಂಪೈ' ನೋ. 

ಶಂಭ (ನಾ). ಕುದುರೆಯ ಒಂದು ರೋಗ (7): ಅನವರತಮಜ್ಜಜಲ 
ಅರಿಶಿನವರ್ನಂ ಕಫಸಂಜನಿತಂ ತುರಗಕ್ಕೆ ಶಂಭಮೆಂಬುದಕ್ಕುಂ (ಆಶ್ವವೈ. ೧೨-೫೩): ಎಣ್ಣೆ 
ಷಡುತೂಕ ಕನಕದ ಹಣ್ಣಿನ ರಸವೆಂಟುತೂಕ ಕುಪ್ಪೆಯ ರಸಮಂ ಕಣ್ಣಿನ ತೂಕಮದನಿತಂ 
ನುಣ್ಣನೆ ನಶ್ಶಂಗಳಿಂದ ಶಂಭಗಳಳಿಗುಂ (ಅಶ್ವವೈ. ೧೨-೬೭). "ಸೆಂಬ' ಪರಾ. 1ಸಂ. ?] 

ಶಂಭಲಿ, ಶಂಭಳಿ (ನಾ). ತಲೆಹಿಡುಕಿ; ಕುಂಟಣಿ. ಶಂಭಳಿ : ""ಕುಟ್ಟಿನೀ, 
ಶಂಭಳೀ - ೨ ತಲೆಹಿಡಿಕಿಯಾದ ಕುಂಟ್ಲಿಗಿತ್ತಿಯ ಹೆಸರುಗಳು'' (ಸಿದ್ದಾಂತಿ. ೧೭೨). 

(ಸಂ. ಶಂಭಲೀ] 

ಶಂಭವ (ನಾ). [ಚೈನ] ಇಪ್ಪತ್ತುನಾಲ್ಕುಜನ ತೀರ್ಥಂಕರರಲ್ಲಿ ಮೂರನೆ 
ಯವನು : ವೃಷಭ ಅಜಿತ ಶಂ(ಪಾಠಾಂ. ಸಂ]ಭವ . . . ವರ್ಧಮಾನರೆಂಬಿಪ್ಪತ್ತು 
ನಾಲ್ವರ್‌ ತೀರ್ಥಕರರ್‌ (ಚಾವುಂಪ ೪೦೨). [ಸಂ.] 

ಶಂಭಳಿ "ಶಂಭಲಿ' ನೋ. 

ಶಂಭು (ಗು). ೧. ಸುಖವನ್ನುಂಟುಮಾಡುವ; ಸಂಪತ್ತನ್ನು ನೀಡುವ. (ನಾ). 

ಸುಖ ಮತ್ತು ಸಂಪತ್ತನ್ನು ಹೊಂದಿರುವವನು; ಶ್ರೀಮಂತ. ೩. ಶಿವ; 

ಈಶ್ವರ: ""ಭವನೀಶಂ ಶಂಭುರುದ್ರಂ ಪಶುಪತಿ ಗಿರಿಶಂ ಶೂಲಿ ಭರ್ಗಂ... ವೃಷಾಂಕಂ'' 
(ಪಸ್ತುಕೋ. ೩-೧೩); ಶಂಭು ಪದಾಬ್ಹಷಟ್ಟರಣನೋಹಿಲನಾಗ . . . ಒಂದು ದಿನದೊಳ್‌ 
ವಿವಮಂ ಪಡೆದಂ (ಉದ್ಭಟ ೧೧-೩೮). ೪. ಬ್ರ ಒ; ಸೃಷ್ಟಿಕರ್ತ: "ಬ್ರಹ್ಮಾ _.. ಶಂಭು, 
ಸ್ವಯಂಭೂ . . . ಕೆಮಲಾಸನಃ - ಈ ೨೦ ಬ್ರಹ್ಮನ ಪೆಸರ್‌'' (ಹಲಾಯು. ೨-೭). 
೫೬ ಎಷ್ಟು: ""ಸನಾತನಃ, ಅಜಿತಃ (ಜಿನಃ), ಶಂಭು: . . . ಪುರುಷೋತ್ತಮಃ- ಈ ೧೧ 
ನಾರಾಯಣನ ಪೆಸರ್‌'' (ಹಲಾಯು. ೬-೨೬). ೬. ಅರ್ಹಂತ. ೭. ಪೂಜ್ಮ; ಹಿರಿಯ. 
೮. ಯುಧಿಷ್ಠಿರ. ೯. ಕುಶಲ; ಕ್ಷೇಮ. “"ಅಜ ರುದ್ರಂ ಪಿರಿಯರ್‌ ಧರ್ಮಜ 
ಕುಶಲಮಿದೈದು ಶಂಭು ಶಬ್ದ'' (ನಾನಾಕಂ. ೯೮). [ಸಂ.] 

ಶಂಭುನಟನ (ನಾ). ೧. ಪರಮೇಶ್ವರನ ನರ್ತನ; ನಟರಾಜನ ತಾಂಡವ. 
೨. ಛಂದ] ಅಕ್ಷರಛಂದಸ್ಸಿನ ಇಪ್ಪತ್ತಾರು ಬಗೆಯ ಛಂದಸ್ಸುಗಳಲ್ಲಿ 
ಇಪ್ಪತ್ತಾರನೆಯದಾದ, ಪಾದದಲ್ಲಿ ಇಪ್ಪತ್ತಾರು ಅಕ್ಬರಗಳುಳ್ಳ ಉತ್ಕ ತಿ 
ಛಂದಸ್ಸಿನ ಒಂದು ವೃತ್ತ ಜಸಂ ನಭಜಸಂ ನಭಲಗಂ ಬಗೆಗೊಳಲ್‌ 
ಸೊಗಯಿಸಿರ್ಪುದದು ಶಂಭುನಟನಂ (ಕೈಎಡಿ. ೮). ಸಂ. 

ಶಂಶೇರು, ಪಮಶೇದಿ (ನಾ). ೧. ಕತ್ತಿ ; ಖಡ್ಗ: ಹುಜೂರಿಂದಾ ಇನಾಯತ ಆಗಿರುವ 
ಶಂಶೇರನ್ನು ಆ ಇಬ್ಬರು ಸಾಹೇಬರ ಮುಬಾರಕ್‌ ಹಸ್ತದಿಂದಾ ನಮ್ಮ ನಡುವಿಗೆ ಕಟ್ಟಿ 
ಬಹಳ ಖುಷಿ ಮಾಡಿದರು (ರಾಚಂದ್ರ . ೨೬). ಶಮಶೇರಿ : ೨. ಹಿಂದೆ ಚಲಾವಣೆ 
ಯಲ್ಲಿದ್ದ ಹದಿನೆಂಟು ಬಗೆಯ ವರಹಗಳಲ್ಲಿ ಒಂದು; ಸುಮಾರು 
ಮೂರೂವರೆ ರೂಪಾಯಿ ಬೆಲೆಯ ಒಂದು ಚಿನ್ನದ ನಾಣ್ಮ: ೧೨. ಶಮಶೇರಿ, 
೧೩. ಅಶ್ವಪತಿ, ೧೪. ವೆಂಕಟಪತಿ, ಇವೆಲ್ಲ ಕಿಮ್ಮತ್ತು ರೂ. ೩, ಆ. ೮ (ಕಭಾಗೆ. ೨೮೦). 

[€- ಪಾರ. ಹಿಂ. ಶಮಶೀರ್‌, ಶಮಶೇರ್‌ ; ಮರಾ. ಸಮಶೇರ್‌। 

ಶಂಸನ (ನಾ). ೧. ಹೊಗಳುವುದು; ಸ್ತುತಿಸುವುದು. ೨. ಹೇಳುವುದು; 
ನುಡಿಯುವುದು. ೩. ಕಂಠಪಾಠ ಒಪ್ಪಿಸುವುದು.  [ಸಂ.1 

ಶಂಸಿತ (ಗು). ೧. ಹೊಗಳಿದ. ೨. ಹೇಳಿದ. (ನಾ). ೩. ಖಚಿತವಾದ 
ನಿರ್ಧಾರವುಳ್ಳವನು ; ದೃಢಮನಸ್ಕ : ,""ಶಂಸಿ[ಪಾಠಾಂ ಸಂಶಿ]ತನಾ ಸುನಿಶ್ಚಿತಂ 
ದೃಢಚಿತ್ತನೆಂದೆನಿಕ್ಕುಂ'' (ಮಂಗರಾ. ೩೫-೫). [ಸಂ.] 

ಶಂಸು (ನಾ). ನಂಬಿಕೆಯುಳ್ಳವನು; ವಿಶ್ವಾಸವುಳ್ಳವನು: ವಿಮಲಧರ್ಮದ 
ಶಂಸುಗಳು ಪಿಡಿದರಿಯ ಮರ್ದಿಸರು (ಪಿಮ್ಮಆ. ೧-೧೦). [ಸಂ.7] 


ದ 
೦ 


25 


30 


35 


40 


45 


ಶಾಲಿವಾಹನ ಶಕಕ್ಕೆ ಅನ್ವಯವಾಗುತ್ತದೆ : "ಶಕವರುಷ' ಪರಾ. 
೨. ಪರಿವರ್ತನೆಯ ಕಾಲ; ಸಂಕ್ರಮಣಕಾಲ: ಈ ಹೂಸದೊಂದು ಶಕವನ್ನೇ 
ಕಾರ್ಲಮಾರ್ಕ್ಸ್‌ನು ಮೊದಲು ಮಾಡಿದನು (ಮಾವಾದ. ೧0೪). ಸ.) 

ಶಕ್ಕ (ನಾ). ೧. ಒಂದು ದೇಶದ ಹೆಸರು; ॥ ಸುಮಾರು ೧, ೨ ನೆಯ 
ಶತಮಾನದಲ್ಲಿ ಶಕರು ಆಳಿದ ಪಶ್ಚಿಮಭಾರತದ ಒಂದು ಪ್ರದೇಶ : ಶಕ 
ಕಾಶ್ಮೀರಾಂದ್ರ ಕರ್ನಾಟಕ . . . ದೇಶಂಗಳ ಸಕಳವಿನೇಯೋತ್ಕರಕ್ಕೆಲ್ಲಮತ್ಕುತ್ಸವಮಂ 
ಮಾಡುತ್ತಮಿರ್ದಂ (ಆದಿಪು.೧೦-೬೮). ೨. ಒಂದುಜನಾಂಗದ ಹೆಸರು: ಕ್ರಿಸ್ತಪೂರ್ವ 
ಮೊದಲ ಶತಮಾನದಲ್ಲಿ ಶಕರು, ಕುಷಾಣರು, ಹಿಂದೂ ವರ್ತಕರು ಬೌದ್ಧಧರ್ಮವನ್ನು 
ಪೂರ್ವತುರ್ಕಿಸ್ತಾನಕ್ಕೆ ಒಯ್ದರು (ಭಾರದ. ೩೪೮). [ಸಂ. ಶಕಾ) 

ಶಕಟ (ನಾ). ೧. ಗಾಡಿ ; ಬಂಡಿ ; ರಥ: ಅನೇಕಶರಭರಿತಶಕಟಸಹಸ್ರಮನೊಂದು 
ಮಾಡಿ ಗಾಂಗೇಯನ ಪೆಜಗೆ ನಿಲಿಸಿದಾಗಳ್‌ (ಪಂಪಭಾ. ೧೧-೧೬ ವ); ಹೋಗಬಿಡೆ 
ನಿನ್ನನಿಲಜನ ತಲೆವಾಗಿಸುವೆನಿನ್ನೆನುತ ಶಕಟದ ಬಾಗಿಲಲಿ ಗಿರಿಯಂತೆ ನಿಂದನು 
ಸಮರಕನುವಾಗಿ (ಕುವ್ಮಾದ್ರೋ. ೧೩-೧೫): ಮಾರನೆಯ ದಿನ ನರಸಿಂಹ ಶಕಟಾರೂಢನಾಗಿ 
ಹೊರಟ (ನಾಂಗೀ. ೪೯). ೨. ಕೃಷ್ಣನಿಂದ ಹತನಾದ ಒಬ್ಬ ರಾಕ್ಷಸ: ತದಂಘ್ರಿತಳಂ 
ಮುಟ್ಟೆ ಸಿಡಿಲ್‌ ಪೂಡೆವ ತೆಜದೆ ಕೆಡೆದಂ ಶಕಟಂ (ಜಗಎ. ೩-೨). ೩. [ಜ್ಯೋತಿ] 
ಐದುನಕ್ಷತ್ರಗಳನ್ನು ಒಳಗೊಂಡಿರುವ ಗಾಡಿಯ ಆಕಾರದಲ್ಲಿರುವ 
ರೋಹಿಣೀ ನಕ್ಚತ್ರ: ಮೂಜುದಿನಂಬರಂ ಶಕಟಮಂ ಚಂದ್ರಂ ಗೆಲಲ್‌ ಶೋಭನಂ 
(ಜಟ್ಟಿಮ. ೮-೧೫೩). ೪. ಮೂವತ್ತೆರಡು ಬಗೆಯ ನಾಭಸಯೋಗಗಳಲ್ಲಿ ಒಂದು: 
ಉದಯಾಸ್ತದೊಳೊಂದಿರೆ ಶಕಟಂ ಯಚಾತಶಿ. ೧೬-೨. "ನಾಭಸಯೋಗ' 
ಪರಾ. ೫. [ನಾಟ್ಕ] ಸಂಯುತಹಸ್ತಗಳಲ್ಲಿ ಒಂದು ಅಭಿನಯ 
ದರ್ಪಣದಲ್ಲಿ-೧. ಅಂಜಲಿ... ೧೧. ಶಕಟ . . . ೨೪. ಅಮಹಿತ್ತ (ಆಭಾನ್ಯ. ೪೮). 

(ಹಂ.] 

ಶಕಟಪ್ರಸಂಹಾರ (ನಾ). ಶಕಟಾಸುರನನ್ನು ಕೊಂದವನು; ಕೃಷ್ಣ: ಶಕಟ 

ಪ್ರಸಂಹಾರನಾಡಿದನಾಡಿದಂ ಯಮಳಾರ್ಜುನದ್ರುಮಘಾತಿಯೆಂಬೀ ರವಂ ನೆಗಟಲ್ಗೆ 
- ಮುರಾರಿ ಕೈಪಜ”ಗಾಡಿದಂ (ಜಗಎ. ೩-೫೫). [ಸಂ.] 

ಶಕಟಭಂಗ (ನಾ). [ಸಾಮುದ್ರಿ] ಪುತ್ರರನ್ನು ಮತ್ತು ಸುಖವನ್ನು ಸೂಚಿಸುವ 
ಸುಳಿ : ಭಗಮೇಲುಭಾಗದಲ್ಲಿ ದಕ್ಷಿಣಸುಳಿಯಿರಲು ರಾಜಪತ್ನಿ ಆಗುವಳು. ಆ ಸುಳಿಯು 
ಶಕಟಭಂಗವೆಂಬ ಪೆಸರುಳ್ಳದಾದರೆ ಅನೇಕವಾದ ಪುತ್ರರನ್ನು ಸುಖವನ್ನು ಕೊಡುವದು 

Imo.) 

ಶಕಟಭವ (ನಾ). [ಜ್ಕೋತಿ] ಶಕಟಯೋಗದಲ್ಲಿ ಹುಟ್ಟಿದವನು: ಶಕಟಭವಂ 
ತದುವಿತಬೋಕ್ತೃ ಕುತ್ಸಿತಸ್ತ್ರೀಯುತಂ ಸರೋಗಂ (ಚಾತತಿ. ೧೩-೧೩). 1ಸಂ.] 

ಶಕಟರೇಖೆ (ನಾ). [ಸಾಮುದ್ರಿ] ಬಂಡಿಯಾಕಾರದ ಹಸ್ತರೇಖೆ : ಹಸ್ತದಲ್ಲಿ 
ಶಕಟರೇಖೆಯಿರಲು ಧನವಂತನಾಗುವನು (ಸಾಮುಲ. ೧೦೩-೪). (ಸಂ. ಶಕಟರೇಖಾ। 

ಶಕಟರೇಫ (ನಾ). ದ್ರಾವಿಡಭಾಷೆಯ ವರ್ಣಮಾಲೆಯ ಒಂದು ವಿಶೇಷಾಕ್ಷರ; 
"ಏ' ಎಂಬ ಅಕ್ಷರ ; ೯ ಬಂಡಿಯ ಚಕ್ರದ ಆಕಾರದಲ್ಲಿದ್ದುದರಿಂದ ಈ 
ಅಕ್ಷರಕ್ಕೆ ಶಕಟರೇಫವೆಂಬ ಹೆಸರಾಯಿತು; ಈಗ ಇದರ ಸ್ಥಾನದಲ್ಲಿ 
ಸಾಮಾನ್ಕರೇಫ(ರ)ದ ಬಳಕೆಯಿದೆ: ಹೀಗೆ "ಆ' ಕೈ ರಳ ಎಂದು "ಅ' ಕ್ಕೆ ಶಕಟರೇಫ 
ಅಥವಾ ಬಂಡಿಯ "ರ' ಎಂದೂ ಹೆಸರಾಯಿತು (ಕೈಪಿಡಿ. ೪). [ಸಂ.) 

ಶಕಟವ್ಯೂಹ (ನಾ). ಒಂದು ಬಗೆಯ ಸೇನಾವ್ಕೂಹ ; ಯುದ್ದದಲ್ಲಿ ಸೈನ್ಮವನ್ನು 
ಬಂಡಿಯಾಕಾರದಲ್ಲಿ ನಿಲ್ಲಿಸುವುದು: ಶಕಟವ್ಕೂಹದ ಪೆಜಗೆ . .. ಅಧಿಕಬಲರಪ್ಪ 
ಸೌಬಲ ದುಶ್ಶಾಸನಾದಿ ಪ್ರಧಾನ ವೀರಭಟಕೋಟಿಯ ನಡುವೆ ಸಿಂಧುರಾಜನ 

ತೆಗೆದು ಯೋಜನವಾಜಜಲಿ ಕಾಳಗಕೆ ಶಕಟ 

ವ್ಯ್ಕೂಹವನು ಹೂಣಿಗರ ಬಲಿದನು ಕೌರವೇಂದ್ರಾನುಜರ ಗಡಣದಲಿ (ಕುವ್ಠಾದ್ರೋ. ೯-೧೭). 

[ಸಂ.) 


(ಸಾಮುಲ. ೧೪೨-೧೭). 


ನಿರಿಸಿ (ಪಂಪಭಾ. ೧೧-೧೩೨ ವ); 


ಶಕಟಾಸ್ಕ ೮೦೬೭ ಶಕುನ 
ಶಕಟಾಸ್ಕ (ನಾ). [ನಾಟ್ಕ] ಹದಿನಾರು ಬಗೆಯ ಭೌಮಚಾರಿಗಳಲ್ಲಿ ಒಂದು; | |ಶಕಳ "ಶಕಲ' ನೋ. 
೪ "ಎದೆಯನ್ನು ಉದ್ವಾಹಿತ ಮಾಡಿ ಕಾಲನ್ನು ಅಗ್ರತಲಸಂಚರದಿಂದ | |ಶಕಾಬ್ದ (ನಾ). = ಶಕವರುಷ: ಶಾಲಿವಾಹನ ಶಕಾಬ್ಹ ೧೭೭೫ನೇ ಸಂದ 
ಬಂದಕ್ಕ ನೀಡುವುದು'' (ಶಾಸ್ತ್ರರಂ. ೩೧೬ ಗದ್ದಾನುವಾದ) : ಪಿರಿಮದ್ವಾಹಿತದುರದಿಂ ವರ್ತಮಾನವಾದ ಪ್ರಮಾದೀಚನಾಮಸಂವತ್ಸರದ ಜೇಷ್ಠ ಬಹುಳ ೧೦ ಗುರುವಾರದಲ್ಲು 
ಚರಣಮನೊಲ್ಪಗ್ರತಲ!ದ] ಸಂಚರದಿಂ ನೀಡಿರೆ ಮುಂದಕ್ಕಾವುರಮೇ ಸ್ಲಿರಮಾಗಿರೆ. (ಎಕ. (ಣು). ಸಂಜನ. ೧೨-೧ ; 1853). [ಸಂ.] 


ಚಾರಿಯಿದುವೆ ಶಕೆಟಾಸ್ಮಂ' ಕೇಳ್‌ (ಲಾಸ್ಮರಂ. ೭-೨೧). !ಸಂ.1 
ಶಕನೃಪಕಾಲ (ನಾ). ಶಾಲಿವಾಹನಶಕ ಗಣನೆಯ ಕಾಲ; ಶಕವರ್ಷ: 


ಸ್ವಸ್ತಿ ಶಕನೃಪಕಾಲಾತೀತಸಂವತ್ಸರಶತಂಗ(ಳ್‌] ೯೮೬ನೆಯ ಕ್ರೋಧಿಸಂವತ್ಪರಂ 
(ಎತ. 1 (ಟಿ, ೭೧-೧; 1064); ಈ ಕಾಲಗಣನೆಗೆ ಶಕನೃಪಕಾಲವೆಂಬ ಹೆಸರಿತ್ತು 


ಸಂ.) 

ಶಕಪುರುಷ (ನಾ). ೧. ಶಕೆಯನ್ನು ಪ್ರಾರಂಭಿಸಲು ಕಾರಣನಾದ ವ್ಯಕ್ತಿ: 
ಶಾಲಿವಾಹನನು ಒಬ್ಬ ಶಕಪುರುಷ (ರ). ೨. ಒಂದು ಕಾಲದ ಅತ್ಯಂತ ಸತ್ತ್ವ 
ಶಾಲಿಯಾದ ವ್ಯಕ್ತಿ ; ಯುಗಪುರುಷ: ಮಹಾತ್ಮಾಗಾಂಧಿಯವರು ಶಕಪುರುಷ 
ರೆಂದು ಪ್ರಪಂಚದಲ್ಲೇ ಖ್ಯಾತಿಯನ್ನು ಗಳಿಸಿ ಅಮರರಾದರು (ಕ್ರಿಯಾಶಿ. ೧೨). (ಸಂ.] 

ಶಕಲ, ಶಕಳ (ನಾ). ೧. ತುಂಡು ; ಚೂರು : ವ್ಯೋಮವಿಸ್ತೀರ್ಣ ರಂಗಾಂತರ 
ವೀಧೀಚ್ಛನ್ನತಾರಾಸೃಟಿಕಶಕಲಮಂ ನೂಂಕುತೆಂ . . . ಕುಂಕುಮಪುನರಸಮಂ 
ಸಿಂಪಿಸುತ್ತಿರ್ದ೧ («ಕಾದಂಪೂ. ೧೪೧) ; ಒಡೆಯೆಂಬುದು ಬೇಡೆಂಬುದು ಕಾಡೆಂಬುದು 
ಭಾಂಡ ಶಕಲ ಪಕ್ಕಣದವಜ್‌ ಳ್‌ ಕೂಡಿದ ನುಡಿಯಲ್ಲದೆಯಾ ನಾಡೊಳಗಿಲ್ಲ 
(ಹಮ್ಮಾರ. ಎಷ್ಟು ಶಕಲವ ಕೂಡಿಸಿದರೆ ಇಡಿ ಒಂದಾದೀತು? 
(ಅರಳು. ೪೨೦-೧). ೨. ಆರ್ಧಭಾಗ : ""ಖಂಡಃ ಅರ್ಧ:(ರ್ಧಂ), ನೇಮಃ, ಶಕಲಂ, 
ಭಿನ್ನಂ, ಸಾಮಿ - ಈ ೬ ಅರ್ಧಂ'' (ಹಲಾಯು. ೧೧೬-೨೪). ೩. ಮಡಕೆಯ ಚೂರು; 
ಬೋಕಿ. ೪. ತಲೆಬುರುಡೆ ; ಕಪಾಲ: "“ತಲೆಯೆಲುವಳೌಗೆ ಕರೋಟ(ಶಕಲಮ]ಕ್ಕೆ 
ಕಪಾಲಂ'' (ವಸ್ತುಕೋ. ೭೨-೨೯). ೫. ತೊಗಲು; ತೊಗಟೆ. ೬. ಮಾನಿನ 
ಚರ್ಮವನ್ನು ರಕ್ಷಿಸುವ ಮೇಲುಪದರ ; ಶಲ್ಕ : ""ವಲ್ಕಲಮುಂ ಶಕಲಮುಮವು 
ಶಲ್ಕಂಗಳ್‌'' (ವಸ್ತುಕೋ. ೧೨೪-೩೯). ಶೆಕಳೆ : ೧. ಅನೇಕ ನೃಪಶಿರಕಪಾಳಶಕಳ 
ಜರ್ಜರಿತಮುಂ ಪರಸ್ಪರಸಮರರಭಸ([ಸಮುತ್ಸಾ|ರಿತಮು೦ (ಪಂಪಭಾ. ೧೩-೫೧ ವ); 
ತ್ರಿದಶೇಂದ್ರಮಕುಟಮಂ ಪೊಡೆದ ದೈತ್ಯಗದೆಯಿಂ ಸಿಡಿಲ್ಹ ಶಕಳೆಮೆ ತಾನಾದುದು ಕೃಷ್ಣ 
ನಿನ್ನ ಗದೆಯೆನೆ (ಜಗವಿ. ೯ ೬೧). ಸಂ. 

ಶಕಲಿ (ನಾ). ಮಾನು ; ಮತ್ಸ್ಯ : "'ವೈಸಾರಿಣಃ . . . ಶಕಲೀ, ಶಲ್ಕೀ, ಸಹಸ್ರ 
ದಂಷ್ಟ್ರಃ, ಪಾಠೀನಃ - ಈ ೧೩ ಮಾನ್‌'' (ಹಲಾಯು. ೧೦೮-೩೫). 1ಸಂ. ಶಕೆಲಿನ್‌) 

ಶಕಲು (ನಾ). ೧. ಉಪಾಯ; ಯುಕ್ತಿ: ಇದಕ್ಕ ಏನಾದರೂ ಶಕಲಾ ತೆಗದೀ ಏನು 
ನಿಂಗೀ ? (ರಕ್ತಡ್ಯ ೧೧೯). ೨. ಚಹರೆ; ಲಕ್ಷಣ: ಇವನ ಕಳಾ, ಶಕಲ ನನಗ ಗೊತ್ತ 
(ಬಾಬಲ, ೪೬). 1೯ ಅರ. ಶಕ್ಸ್‌; ಹಿಂ. ಶಕಲ್‌; ಮರಾ. ಶಕಲ್‌, ಶಕ್ಕಲ್‌] 

ಶಕವರುಷ (ನಾ). ಶಾಲಿವಾಹನ ಶಕಗಣನೆಯ ವರ್ಷ : ಕೋವಿದರು 
ಕೇಳ್ದೊಳ್ಳಿತೆನಲುಡುದೇವನಿಧಿನಯನೇಂದು ಸಂಖ್ಯೆಗಳೋವಿ ಶಕವರುಷಂಗಳಾಗಲು 

. ಬಸವಚರಿತೆ ಸಮಾಪ್ತವಾಯಿತ್ತು (ಬಸಪು ೬೧-೯೨) ; ಸ್ವಸ್ತಿಶ್ರೀ ಶಕವರುಷ 

೧೩೫೭ನೆಯ ಆನಂದಸಂವತ್ಸರದ ಚಯಿತ್ರ ಶು ೧ಲು ಮಾಡಿದ ಪಡಸಾಲೆ ಮಂಗಳಮಹಾಶ್ರೀ 
(ಎತ. ೫ (8). ಮೈಸೂರು. ೧೯೯-೧: -434). [< ಸಂ. ಶಕವರ್ಷ] 

ಶಕವರ್ಷ (ನಾ). ಎ ಶಕವರುಷ : ಶಕವರ್ಷಮೆಂಟುನೂಜಕ್ಕೆ ಕಡೆಯೊಳಟುವತ್ತು 
ಮೂಜು ಸಂದಂದು ಜಗತ್‌ ಪ್ರಕಟಪ್ಲವಸಂವತ್ಸರದ ಕಾರ್ತಿಕಂ ಮುದಮನೀಯೆ 
(ಆದಿಪು. ೧೬-೭೬) ; ಸ್ವಸ್ತಿ ಶಕವರ್ಷ ೯೮೦ತ್ತೆನೆಯ ವಿಳಂಬಿಸಂವತ್ಸರದ ಉತ್ತರಾಯಣ 
ಸಂಕ್ರಾಂತಿಯಂದು (ಎಕ. 18). ೭೨-೨ ; 1059) ; ಶ್ರೀ ವಿಜಯನಾರಾಯಣಸ್ಪಾಮಿಯನ್ನು 

- ಶೆ ೧೦೩೯ ಹೇವಿಳೆಂಬಿಸಂವತ್ಸರ ಚೈತ್ರಶುದ್ಧ ಪಂಚಮಿ ವಡ್ಡವಾರ 

ಸುಪ್ರತಿಷ್ಠಿಸಿ (ರ :ತಲಾ, ೧೦೧). [ಸಂ.1 

ಶಕಸಂವತ್ಸರ (ನಾ). ಎ ಶಕವರುಷ 
ನೂಜ್ಯವತ್ತೆರಲ್ಪಲ್ವಿನಂ ವಿಕೃತಾಬ್ದಂ ಬರೆ . . . 
ಪುರಾಣಕ್ಕೆ . . - 


(ಮುಂಬಯಿ. ೫-೨೬). 


೧-೪೮೨ ; 


ಅ 
ಅ 


a) 
ಕವರ್ಷ 


: ಶಕಸಂವತ್ಸರಮಂದ: ಸಾಸಿರಡ 
ಮಾಡಿಸಿದಂ ಪ್ರತಿಷ್ಠೆಯನನಂತಶ್ರೀ 


ಜನ್ನಮರಸಂ (ಅನಂಪು. ೧೪-೮೪). [ಸಂ.] 


5 |ಶಕಾರ (ನಾ). "ಶ' ಎಂಬ ಅಕ್ಬರ : ಅಕ್ಕರಂಗಳಕಾರಂ ಮೊದಲಾಗಿ ಳಕಾರಪರ್ಯಂತಂ 


10 


15 


25 


35 


ಪರಿಪೂರ್ಣಮಾಗಿರ್ಪುವು: ಶಕಾರ, ಷಕಾರ . . . 

[ಸಂ.] 

ಶಕುಂತ (ನಾ). ೧. ಹಕ್ಕಿ; ಪಕ್ಷಿ: ಬಸಂತವ ಪಿಕಂ ಶಿಳಿವೊಲೊಕ್ಕಣ್ಣಿನ ಶಕುಂತ 
ತಿಳಿಯುವುದೆ (ಮದೇಪು ೧-೧೬) ; ನಳನಳಿಸಿರ್ದ ನಂದನದಿ . . . ನಾನಾ ಶಕುಂತಂಗಳೇಕ 
ಕಾಲದೊಳುಲಿಯತೊಡಗಿದುವು (ಶ್ರೀರಾಮಾ. ೭೬-೩೪೭). ೨. ಶಕುನದ ಹಕ್ಕಿ; ಹಾಲಕ್ಕಿ: 
“ಪಂಗಲಿ ಶಕುಂತ ಭಾಸಮೆನಲು ಪಾಲ್ವಕ್ಕಿಯೆಂದೆನಿಕ್ಕುಂ'' (ಮಂಗರಾ. ೫೨-೮). 
೩. [ಜ್ಯೋತಿ] (ಚರ ಮತ್ತು ಸ್ಥಿರಗಳೆಂಬ) ಹನ್ನೊಂದು ಬಗೆಯ 
ಕರಣಗಳಲ್ಲಿ ಎಂಟನೆಯದು; ಒಂದು ಬಗೆಯ ಕಾಲಮಾನ: (8. (ಸಂ.) 

ಶಕುಂತವರ (ನಾ). ಪಕ್ಷಿಶ್ರೇಷ್ಠ ; ಗರುಡ : ಒರ್ಮೆ ಕೃಷ್ಣಂ . . . ಶಕುಂತವರ 
ನನೇಲ್‌ . . . ಗಂಧಮಾದನನಗಕ್ಕೆಯ್ದ್ಲಿ (ಪದ್ಮರಾ. ೧೧-೮೩). ([ಹಂ.) 

ಶಕುಂತಿ (ನಾ). ಎ ಶಕುಂತ ೧: ಮೃಗ ಶಕುಂತಿ ಬಿಡದೂಳುತಿರ್ಪೊಡಂ . . . ಪೇಮ್‌ 
ಮಟ:ಯಧಿಕ ತಾನೆಂಬುದಂ (ಅಟ್ಟಮ. ೨-೧). [೫0.) 

ಶಕುತಿ, ಸಕತಿ, ಸಕುತಿ (ನಾ). ೧. ಕಸುವು ; ಬಲ : ಯುಕುತಿಯಿನ್ನಿದಕಿಲ್ಲ 
ಪಾರ್ಥನ ಶಕುಶಿ ಘನವು (ಕುವ್ಮಾದ್ರೋ. ೮-೬೦) ; ಈ ಶಕುತಿಗು ಮಿಗಿಲಿಲ್ಲವು ಆದ 
ಬಣ್ಣಿಸಲಳವೆ? (ಅಹಲ್ಮ. ೧೯). ೨. ಒಂದು ಬಗೆಯ ಆಯುಧ: ಸಾಲಟ್‌ದು 
ನಿಲಿಸಿದನು ನಿಶಿತ ಶರಾಳಿ ಚಾಪ ಕೃಪಾಣ ಪರಶು ತ್ರಿಶೂಲ ಮುದ್ಧರ ಚಕ್ರ ಸೆಲ್ಲಹ ಶಕುತಿ 
[ಪಾಠಾಂ ವಿಟ್ಟಿ] ತೋಮರವ (ಅವ್ಯಾದ್ರೋ. ೯-೧). ೩. ಶಕ್ತಿದೇವತೆ ; ಪಾರ್ವತಿ : 
ಸಕಲಲೋಕಾಧೀಶ್ವರೇಶ್ವರ . . . ಕೇಳು ನೀ ಶಿವಶ [ಪಾಠಾಂ. ಸ)ಕುತಿಗಳನುತ್ತರಿಸಿದಮಳ 
ಬ್ರಹ್ಮವೆಂಬುದನು (ನಿಭಾಗ. ೪-೩-೪೧). ಸಕತ್ತಿ: ೧. ಈ ಶೂರ್ಪಣಖಿ ನಿನ್ನ 
ವಿಕಳಗೊಳಿಸಿದಳಂಗಜನ ಮೋಹಕದ ಮದ್ದಿನಲಾದಿಪುರುಷನ ಸಕತಿ ಸಾಧ್ಯವೆ ಸಾಕು 
ಕೊಳ್ಳದು ನಿನ್ನ ಬಗೆ (ತೊರರಾ. ೩-೭-೩೪). ಸಕುತಿ: ೧. ಸಕುತಿಯಾದೆ ನಾ ಪ್ರಾಣಲಿಂಗಕೆ 
ಮನವೊಲಿದು (ಮಹಾದೇ. ಬ. ೯೬-೨೨೩); ನುಡಿಯುವ ಸಕುತಿಯ ನೀಡೆನಗಂ ನೀಂ ನಡೆ 
ನುಡಿಯೊಡೆಯನ ಬಸವನ ಕನ್ನಡ ಜೇನಿನ ನುಡಿ ತಾಯೆ (ಸಾಸಮು. ೧೫೯). ೨. ಸರಳು 
ಕಡಿದವು ಸಕುತಿ ಸೆಲ್ಲಹ ಪರಶು ಕವಿದವು . . . ಅಖಿಳದೆಸೆಗಳಲಿ (ಬವ್ಮಾದ್ರೋ. ೫-೮). 

[ಆ ಸಂ. ಶಕ್ತಿ) 
ಶಕುತಿಗೆಡಿಸು (ಕ್ರಿ). ಬಲಗುಂದಿಸು ; ಶಕ್ತಿಯನ್ನು ಉಡುಗಿಸು : ಸೌಂದರನ 


ಕ್ಷಳಂಗಳೆಂಬಕ್ಕರಂಗಳಂ ಕಳೆ 


(ಶಮದ. ೩೩ ಟೀಕೆ), 


ಬಲವನೊರ್ಬುಳಿಮಾಡಿ ಗರ್ಬಂಗೆಡಿಸಿ ಕಂಗೆಡಿಸಿ ಶಕುತಿಗೆಡಿಸಿ ಹಡಿಮೊಲಂ 
ಗೊಂಡೊಡೆಯುಚ್ಚಿಕೊಂಡು (ನಂಬಿರ ೧೮-೩೭). (ಶಕುತಿ 4 ಕೆಡಿಸು] 


ಶಕುನ (ನಾ). ೧. ಪಕ್ಷಿ ; ಹಕ್ಕಿ : ""ಶಕುನಿ. . . ಶಕುನಂ ಶಕುಂತಂ ಶಕುಂತಿಯೆನ 
ಪಕ್ಷಿ'' (ಡುಂಗರಾ. ೫೦-೧). ೨. ಶುಭಾಶುಭಗಳನ್ನು ಸೂಚಿಸುವ ನಿಮಿತ್ತ: 
ಪುತ್ರಲಾಭದ ಫಲವಿಶೇಷಿತ ಶಕುನ ಹಿಗ್ಗಿಸಿತವನಿಪನ ಮನವ (ತೊರರಾ. ೧-೬-೬); 
ಶಕುನವಾಗುತ್ತದೆ ಎಂದು ಬೆಳಗು ತನಕ ಕದ್ದರೆ ಆದೀತೇ ? (ಗಾಡ). ೩. ಸುಳಿವು; 
ಸೂಚನೆ: ನೆಲನಂ ನಿಜುಗೆಯಂ . .. ಶಕುನಮನೊಳ್ಳಿತ್ತುಪಾಯಮಂ ಪಿಡಿವಂದೀತನೆ 
ವಂದಿ ಕುರುಡು ಕುಂಟೆಂದಲಸದಣಿದಿಂತು ಬಲ್ಮೆಗೆ ಬೆರಲೆತ್ತಿ ಪಚ್ಚೆಯಂ ನೆಲೆಗಳಂ 
ಕಿಡಲೀಯದೆ ಸಿಲೆಯ ಮೇಲಾದೊಡಂ ಶಕುನಮಂ ನಿಟ್‌ಪಂತೆ ನಿಜ್‌ಸುವೆಂ ಪಂದಿಯಂ 
ನೀಂ ಮೆಚ್ಚಲುಂ (ವಂಪಭಾ. ೫-೪೬); ಅಬ್ಬರವ ಕೇಳಿಯಾಲಿಸುತ ಸೊಪ್ಪಂ ಬೆದಕುತಿಬ್ಬಗಿಯ 
ತೃಣಮಂ ಶಕುನಮಂ ನೋಡಿ ಹೆಬ್ಬಂದಿ ವಿಪಿನದೂಳು ನಿಂದುದಾ ಶಬರಂಗೆ ಮೃತು 
ತಾನೆಂಬಂದದಿ (ಹಚಕಾ. ೬-೬). ೪. ನಿಮಿತ್ತಗಳ ಮೂಲಕ ಮುಂದಿನ 
ಆಗುಹೋಗುಗಳನ್ನು ತಿಳಿಸುವ ಶಾಸ್ತ್ರ : ವರಸೂಪಶಾಸ್ತ್ರ ಭೃಗುಚಿತ್ರರಸಾಳಂಕಾರ 
ಗಣಿತಗಜಹಯವೈದಂ ಸ್ವರಶಕುನಕಾವ್ಮನಾಟಕ ಭರದಿ ಕಳಾವಿದನೆನಿಪ್ಪುದತಿಚದುರವಿಟಂ 
(ಮದತಿ. ೧೦-೧೮) ; ಶಕುನಂ ಚೋಯಿಸಮಾದಿಯಾಗಿ ಪೆಅವುಂ ವಿಜ್ಞಾನವಿದ್ಕಾವಿಶೇಷ 


ಶಕುನಜ್ಞಾನ 


ಕಳಾಳಾಪದೊಳಾಂ ಸಮಗ್ರಂ (ಸುಕುಮಾ. ೩-೨೧) ; ಮಗನ ಮದುವೆಗೆ ಶಕುನವ ನೋಡ 
ಹೋಹಾಗ ಇದಿರಲ್ಲೊಬ್ಬ ಮೂಕೊಅತಿಯ ಹಾವಾಡಿಗನ ಕಂಡು ಶಕುನ ಹೊಲ್ಲೆಂಬ 
ಚದುರನ ನೋಡಾ (ಬಸವ. ೧೦೫). 
ಶಕುನದ ಹಕ್ಕಿ ಶುಭಾಶುಭಗಳನ್ನು ಸೂಚಿಸುವ ಪಕ್ಷಿ; ಹಾಲಕ್ಕಿ: 

ಶುಭನುಡಿಯೇ ಶಕುನದ ಹಕ್ಕಿ ಶುಭನುಡಿಯೆ (ನಾದಲೀ. ೩-೨); ಈ ಶಕುಂತ ಇಲ್ಲವೆ 
ಶಕುನದ ಹಕ್ಕಿಯು ಭವಿಷ್ಯವನ್ನು ಸೂಚಿಸುವುದೆಂದು ಕರ್ಣಾಟಕದಲ್ಲಿಯೂ 
ಬೇರೆ ಪ್ರದೇಶಗಳಲ್ಲಿಯೂ ಬಗೆಯಲಾಗಿದೆ (ಪರಪ. ೭೫); ಶಕುನದ ಹಕ್ಕಿಯ ಗೋಣು 
ಮುರಿದ ಹಾಗೆ (ಗಾಡ). (ಸಂ.] 

ಶಕುನಜ್ಞಾನ (ನಾ). ಎ ಶಕುನ ೪ : ಬರೆಪಂ ಬಾಜನೆ . . . ಶಕುನಜ್ಞಾನಂ 
ರಥಾರೋಹಣಂ . . . ಅಖಿಲವ್ಯೂಹೋತ್ಕರಮೆಂಬಿನಿತಆಳಂ ಬಲ್ಲರೆಲ್ಲರುಂ ಮೆಚ್ಚೆ 
ಪಡೆದನತಿಕೌಶಲಮಂ (ಪುಷ್ಪಪು. ೪-೫೯). [ಸಂ.) 

ಶಕುನಶಾಸ್ತ್ರ (ನಾ). ಎ ಶಕುನ ೪ : ಜ್ಯೋತಿಷ, ವೈದ್ಯ, ಶಕುನಶಾಸ್ತ್ರ ಮುಂತಾದವು 
ಗಳಲ್ಲಿ ವೇಮನನಿಗಿಂತ ಈತನಿಗೆ ಹೆಚ್ಚು ಪ್ರವೇಶವಿದೆ (ಸಾಹಿಜೀ. ೧೧೧). 1ಸಂ.) 

ಶಕುನಿ (ನಾ). ೧. ಪಕ್ಷಿ; ಹಕ್ಕಿ : ಅಖಿಳಕಾದ್ರವೇಯವಿದ್ರಾವಣಂ ಸಕಲಶಕುನಿಗಣಸಮೇತಂ 
ಕ್ಷೀರಪಾರಾವಾರಾಭಿಮುಖನಾಗಿ (ಪಂಚತಂ. ೧೬೧-೬) ; ವನಮೃಗ ಶಕುನಿವ್ರಜ ಶಕುನಂ 
ಶುಭಮೆನೆ . . . ಎಯ್ದಿದಂ (ಜಗವ. ೫-೭೬). ೨. ಶಕುನದ ಹಕ್ಕಿ; ಹಾಲಕ್ಕಿ: ಶಕುನಿ 
ಗಳ್‌ ಕೂಡೆ ಕೂಗುತಿವೆ ದುಶ್ಯಕುನಮಂ ೩. ಗುಂಡು 
ಮುಳುಕನ ಹಕ್ಕಿ: ""ಆತಾಪೀ, ಶಕುನಿಃ, ಚಿಲ್ಲ:- ಈ ೩ ಗುಂಡುಮುಳುಕ (ನ ಹಕ್ಕಿ)ಂ'' 
(ಹಲಾಯು. ೪೨-೯೭). ೪. ಹದ್ದು ಅಥವಾ ಗಿಡುಗ. ೫. ಕೌರವರ ಸೋದರಮಾವ; 
ಗಾಂಧಾರಿಯ ಸಹೋದರ: ದುಶ್ಯಾಸನ ಕರ್ಣ ಶಕುನಿ ಸೈಂಧವರೆಂಬ ದುಷ್ಟ 
ಚತುಷ್ಟಯದೊಳ್‌ ಮಂತಣಮಿರ್ದು (ಪಂಪಭಾ. ೬-೬೭ ವ); ಶಕುನಿ ಬಂದನು ಕೌರವೇಂದ್ರನ 
ರಾಜಮಂದಿರಕೆ (ಐವ್ಮಾಸ. ೧೨-೮). ೬. - ಶಕುಂತ ೩. : ಶಕುನಿ ಚತುಷ್ಕ ನಾಗವ 
ಕೆಂಸ್ತುಘ್ನವೆಂಬ ನಾಲ್ಕು ಸ್ಥಿರಕರಣಂಗಳು (ಎವಕ. ೨೬೨). "ನಾಗವ' ಪರಾ. [ಸಂ.] 

ಶಕುನಿಕರಣ (ನಾ). ಎ ಶಕುಂತ ೩: ಶಕುನಿಕರಣಕ್ಕೆ ವನಂ ೪ ಗಳಿಗೆ ಮೇಲೆ ತ್ಕಾಜ್ಕಾ 
(ಭಾಸ್ಕರ. ೭೧-೮). [ಸಂ.] 

ಶಕುನಿಗ (ನಾ). ಶಕುನಗಳ ಸಹಾಯದಿಂದ ಭವಿಷ್ಯವನ್ನು ಹೇಳುವವನು; 
ನೈಮಿತ್ತಿಕ : ಕರಮುಖಚೇಷ್ಟೆಯನಣಿಗೆ ತಾಂ ಶಕುನಿಗನಂತಿರೆ (ಮದತಿ. ೧೦-೭೭); 
ಅರಸಂ ... ಶಕುನಿಗರಂ ಕರೆಯಿಸಿ ಈ ಶಕುನಮದೇನಂ ಪೇಟ್ತಪುದೆಂದು ಬೆಸಗೊಳ್ಳುದುಂ 
(ಪಂಚತಂ. ೧೨೭-೧೭) ; ಆ ವೇಳೆಯೊಳೊರ್ವ ಶಕುನಿಗನೆಯ್ತಂದಾ ವಸುಪಾಲನನೆಯ್ತಿ 
ಭೂವಲ್ಲಭಗೆ ಮುಂದಪ್ಪ ಕಾರ್ಯಂಗಳನೋವದೆ ಪೇಳ್ದಂ. (ಶ್ರೀಪಾಲ. ೪-೨೮). 

[ಶಕುನ 4 - ಇಗ) 

ಶಕುನಿಪರಿಯಂಕ (ನಾ). ಪಕ್ಷಿಗಳ ಕೆತ್ತನೆಯ ಅಲಂಕಾರದ ಕಾಲುಗಳನ್ನುಳ್ಳ 
ಮಂಚ: ಶಕುನಿಪರಿಯಾಔಯತ3ಂಕ ಮೃದುವಾಸಿಕೆಯ ಮೇಲೆ ಒಲವಿಂ ಕ್ಷಿತಿ ಮೂರು 
ಲೋಕದಾ ಸತಿಯರಸಿ ರತಿದೇವಿಯ ಬಲದ ನುಣ್ಣೋಳ ಮ್ಯಾಲೆ ತಾನತಿಶಯದಿ ಸಿರಿದಲೆಯ 
ನಿಟ್ಟು. . . ಸುಖನಿದ್ರೆಯೊಳಗಿರಲು (ನವಮೋ. ೨೭-೨೫). [ಇ ಸಂ. ಶಕುನಿಪರ್ಯಂಕ] 

ಶಕುನಿಮಂಚ (ನಾ). ಎ ಶಕುನಿಪರಿಯಂಕ : ಕರೆದೊಯ್ದು ಶಕುನಿಮಂಚದ ಮೇಲೆ 
ಪ್ರೀತಿಯಲಿ ಕುಳ್ಳಿರಿಸುತ (ಪ್ರೌಢರಾ. ೯-೧೬); ತೂಗುಮಂಚ ಶಳೆಮಂಚ ಶಕುನಿಮಂಚ 
ಚಪ್ಪರಮಂಚ . . . ಉಯ್ಕಾಲೆಯಿಂ ಮೆರೆಯೆ (ನವಮೋ. ೧೭-೪೧). ಸಂ. 

ಶಕುನಿವಟ್ಟಲು (ನಾ). ಹಕ್ಕಿಗಳಿಗೆ ನೀರುಕುಡಿಸುವುದಕ್ಕಾಗಿ ಇಟ್ಟಿರುವ 
ಬಟ್ಟಲು : ಅಲರಂಬನ ಕಯ್ಕೊಳೆಸೆವ ಶಕುನಿವಟ್ಟಲುಲುಪಿನಂತುಜ* ಮೋಹಿಸುವ 
ಕಲರವದಿಂದ ಮೆಅ'ವ ಪಾರಿವಂಗಳ ಕಲಕಲವೆಸೆದುದದಲಗೊಳು (ಕುರಾಸಾಂ. ೮-೯). 

(ಶಕುನಿ * ಬಟ್ಟಲು (ಆ ಬಟ್ಟಲ್‌)] 

ಶಕುಲ, ಶಕುಳ (ನಾ). ೧. ಒಂದುಬಗೆಯ ಸಣ್ಣಮಾನು ; ಸೀಗಡಿ: 
““ಎಳಮಾಂಗಳ್‌ ಶಕುಲಂಗಳ್‌'' (ವಸ್ತುಕೋ. ೨೩-೬). ೨. ಮಾನು; ಮತ್ತ: 
"ಶಕುಲನೇತ್ರೆ' ಪರಾ. ಶಕುಳ : ೧. ""ಶ[ಪಾಠಾಂ.ಸು]ಕುಳಮತಿಚಿಕ್ಕಮಾನಕ್ಕು'' 

[ಸಂ.) 


(ಶ್ರೀರಾಮಾ. ೩೩-೧೪೫). 


(ಮಂಗೆರಾ. ೧೨೧-೭). 


೮೦೬೮ 


ಶಕ್ತಿ 


ಶಕುಲನೇತ್ರೆ (ನಾ). ಮಾನಿನಂತೆ ಕಣ್ಣುಗಳುಳ್ಳವಳು ; ಮಾನಾಕ್ಷಿ : ನಿರುಪಾಧಿಕ 
ಯೊಳನ್ನವ ನೀಡುವುದು ಶರಣರಿಗೆ ಮತವಲ್ಲೆಲೆ ಶಕುಲನೇತ್ರೆ (ಶಂಕದಾ. ೮-೨೦). 
(ಸಂ. ಶಕುಲನೇತ್ರಾ) 

ಶಕುಲಾದನಿ (ನಾ). ೧. ಒಂದುಬಗೆಯ ಔಷಧೀಸಸ್ಕ; ಕಟುಕರೋಜಿಣಿ: 

5] “ಕಟು, ಕಟುಂಭರಾ . . . ಶಕುಲಾದನೀ - ೯ ಕಟುಕಥೋಹಿಣೀ ಹಸರುಗಳು'' 
(ಸಿದ್ಧಾಂತಿ. ೧೩೧). ೨. ಒ೦ದುಬಗೆಯ ಸಸ್ಕ ; ನೀರುಹಿಪ್ಪಲಿ : “ಲಾಂಗಲೀ, 
ಶಾರದೀ, ತೋಯಪಿಪ್ಪಲೀ, ಶಕುಲಾದನೀ - ನೀರುಹಿಪ್ಪಲೀ ಹೆಸರುಗಳು'' 
(ಸಿದ್ಧಾಂತಿ. ೧೩೭). (ಸೆಂ. ಶಕುಲಾದನೀ। 

ಶಕುಳ "ಶಕುಲ' ನೋ. 

ಶಕೃತ್ತು (ನಾ). (ವಿಶೇಷವಾಗಿ ಪ್ರಾಣಿಗಳ) ಮಲ; ಪುರೀಷ : "“ವರ್ಚಸುತ್ಸರ್ಗಂ 
- * * ಶಕೃದ್ವಿಷ್ಠೆ ವಿಶ್ವಟಮೆನಲ್‌ ವರ್ಚಸ್ಕಮೆನಲು ಮಲಮಕ್ಕು'' (ಮಂಗರಾ. ೧೧೭-೫). 


10 


(ಸಂ. ಶಕೃತ್‌] 
ಶಕೆ (ನಾ). ಎ ಶಕ್ಕ ೧ : ಶಾಲೀವಾಹನನು ನಮ್ಮ ದೇಶದಲ್ಲಿ ಒಂದು ಶಕೆಯನ್ನು 
ಪ್ರಾರಂಭಿಸಿದನು (ರೂಢಿ). (ಸಂ. ಶಕ] 


15|ಶಕ್ಕು, ಷಕ್ಕು (ನಾ). ಸಂದೇಹ; ಅನುಮಾನ: ""ಶಕ್ಕು - ಸಂಶಯ'' 
(ಚಾನಕೋ. ೪೫). ಷೆಕ್ಕು: ಯಾ ಮಾತಿನ ಷಕ್ಕು ಬಂದಲ್ಲಿ . . . ಅವನ ರೋಜಗಾರಿ 
ನಿಲ್ಲತಕ್ಕದ್ದಿಲ್ಲ (ಮಹಾವಂ. ॥, ೬). 1 ಆರ. ಶಕ್ಕ್‌; ಹಿಂ. ಶಕ್‌, ಶಕ್ಕ್‌ ; ಮರಾ. ಶಕ್‌! 

ಶಕ್ಕುಲಿ (ನಾ). ಒಂದು ಬಗೆಯ ಕರಿದ ತಿಂಡಿ ; ಚಕ್ಕುಲಿ: ನಾಲಿಗೆಯ ದೋಸೆ 
ಕರ್ನಗಳ ಶಕ್ಕುಲಿ ಯಂತ್ರಜಾಲ ಶಾವಿಗೆ (ವೆಂಕಾರಾ. ೬-೪೬-೫೩). "ಚಕ್ಕುಲಿ' ಪರಾ. 

[ ಸಂ. ಶಷ್ಕುಲೀ, ಶಸ್ಕುಲೀ) 

ಶಕ್ಕೆ (ನಾ). ಒಂದು ಬಗೆಯ ಔಷಧೀಸಸ್ಮ(?): ಶಮ್ಮಾಕ ಎ ಶಕ್ಕೆ ... ಮೂತ್ರಂ 
= ಗೋಮೂತ್ರವಂಬುವು, ವಿರೇಚನಾನಿ ವ ವಿರೇಚನದ್ರವ್ಯಗಳು (ಎಿವೈವಿ. ೫೯). (7) 

ಶಕ್ತ (ಗು). ೧. ಕಸುವುಳ್ಳ; ಬಲಿಷ್ಠವಾದ. (ನಾ). ೨. ಅರ್ಹನಾದವನು; 
ಯೋಗ್ಮನಾದವನು: "“ಕಮಃ, ಶಕ್ತಃ - ಈ ೨ ಆರ್ಪವಂ'' (ಹಲಾಯು. ೬೪-೨೩೨); 
ಶಿವನಾಗಮಯ್ಯಂ ಸದಮಳಾಚಾರಚಿತ್ತಶಕ್ತನು ಒಸವನಿಂ ಪ್ರಣಿಪತ್ತಿಯಂ ಕೈಕೊಳುತ 
(ಬಸಪ ೫೫-೨). ೩. ಅರ್ಹವಾದುದು; ಯೋಗ್ಯವಾದುದು : ಭೂರಿವಿಜೃಂಭಣಕ್ಕೆ 
ಮುಖಮೇನವಗಾಹನಶಕ್ತಮೋ ನಿಜಾಕಾರದೊಳಿಟ್ಟುದೀ ಜಗದ ಚೆಲ್ವನಶೇಷಮುಮಂ 
ಕುಮಾರಿಯಾ «ಚಂದ್ರಪು. ೫-೧೧೯). ೪. ದಕ್ಷತೆ; ಕುಶಲತೆ: ಸೂಕ್ತಿ ಹೊಗಳಲು 
ಸರ್ವಮಯನಂ ಭಕ್ತಹೃನ್ಮಯವಾಗಿ ಕರುಣಿಸಿ ಶಕ್ತದಿಂ ಸರ್ವೇಶನಂ ಪ್ರಾಣೇಶನಂ ಮಾಡಿ 
(ಬಹಪು. ೩೯-೧೨). ೫. ಶೂರ; ಪರಾಕ್ರಮಿ: ಭಕ್ತನಿಗೆ ಭುಕ್ತಿ, ಶಕ್ತನಿಗೆ ಕತ್ತಿ (ಗಾದ). 
೬. [ತರ್ಕಶಾ] ಅರ್ಥವನ್ನು ತಿಳಿಸುವ ಶಕ್ತಿಯನ್ನು ಪಡೆದಿರುವ ಪದ : 
ಪದಗಳಿಂದ ಪದಾರ್ಥಚ್ಞಾನವು, ಪದದ ಸಾಮರ್ಥ,ವಿಂದ ಬರುದು. ಸಾಮರ್ಥ,ವೇ 
ಶಕ್ತಿ. ಪದವು ಶಕ್ತ. ಅರ್ಥವು ಶಕ್ಕ (ಓಂದಸಾ. ೨೦೫). 1ಸಂ.) 

ಶಕ್ತಿ (ನಾ). ೧. ಕಸುವು; ಬಲ: ಅನುಪಮರಣನಿಸ್ತಾರಕನನೂನಶಕ್ತ ಒನ್ನಿತಂ 
ವಿಚಾರಕ್ಷಮನೆಂಬ ನೆಗಳ್ತೆಯಿಂದೆ ಬಲ್ಲಾಳನೃಪಾಳಂ . . . ಒಪ್ಪಿಪ್ಪಂ 
(ಎಶ. ೪.ಅರಸೀ. ೩೮-೧೬ ಸು. -200); ಸೃಷ್ಟಿಯ ಶಕ್ತಿದೂತನೆಂ, ರಾಜೇಂದ್ರ, ಯತಚಿನ್ಮಯಾ 
ಲೀಲೆಗಾಂ ಕವಿಕ್ರತು ಕಣಾ (ಶ್ರೀರಾಮ. ೧೩-೩೫೩); ಶಕ್ತಿಇದ್ದವನಾದರೂ ಯುಕ್ತಿ ಇದ್ದ 
ವನ ಕೆಳಗೆ (ಗಾದ). ೨. ಪಾರ್ವತಿ ; ಆದಿಶಕ್ತಿ : ಶಕ್ತಿ ಲಕ್ಷ್ಮಿ ದುರ್ಗಿ ಎಂಬ 
ಕಿಜುಕುಳದೈವಮಂ ಪೂಜಿಸಿ (ಸರ್ವವ. ೧೭೮-೮೨೯) ; ಶಕ್ತಿಯೆಂಬುದು ಮಾಯೆ 
(ಹರಿಸಾ. ೭೩); ಶಿವ ಮತ್ತು ಶಕ್ತಿ ಈ ಈರ್ವರಿಂದಲೇ ಸಮಸ್ತಪ್ರಪಂಚವೂ ನಡೆಯುತ್ತಿದೆ 
(ಭಾರದ. ೨೨೫). ೩. ಒಂದು ಬಗೆಯ ಆಯುಧ : ದೇವಾರಿ ಮುರಾರಿಯಂ ಗೆಲಲ್‌ 
ನೆಜ'ಯದೆ . . . ಶಕ್ತಿಯೊಳಿಟ್ಟಂ (ಜಗವ. ೧೨-೪೩); ಶಕ್ತಿ (ನಾಲ್ಕು ಹಸ್ತಗಳಷ್ಟು ಉದ್ದದ 
ಲೋಹಾಯುಧ. ಕರವೀರದ ಎಲೆಯನ್ನು ಹೋಲುತ್ತದೆ. ಹಿಡಿಯು ಆಕಳಿನ ಕೆಚ್ಚಲನ್ನು 
ಹೋಲುತ್ತದೆ) (ಕಶಾಅ. ೨೭೩). ೪. ಹೆಣ್ಣು ; ಸ್ತಿ: ತನ್ನ ಸತಿಗೆ ಗರ್ಭ 
ತಲೆದೋಣಜ್‌ಿದಲ್ಲಿಯೆ ಮುಖವ ಕಾಬುದಕ್ಕೆ ಮುನ್ನವೆ ಲಿಂಗಧಾರಣಮಂ ಮಾಡಿ... 
ಶಕ್ತಿಯಾದಲ್ಲಿ ತನ್ನ ನೇಮದ ಪ್ರತಿಗಳಿಗೆ ಕೊಟ್ಟಿಹೆನೆಂದು ಸುತನಾದಲ್ಲಿ ತನ್ನ ನೇಮದ 


25 


35 


ಶಕ್ತಿಗಿಡಿಸು 


ವ್ರತಿಗಳಲ್ಲಿ ತಂದಿಹೆವೆಂದು ಗಣಸಾಕ್ಷಿಯಾಗಿ ವಿಭೂತಿಯ ಪಟ್ಟಮಂ ಕಟ್ಟಿ (ಎಲೇಶ್ವ. ೭೧). 
೫. ಕತ್ತಿ; ಖಡ್ಗ. ೬. ಕಸುವುಳ್ಳವನು; ಬಲಾಡ್ಯ: ""ಗಿರಿಸುತೆ ಖಡ್ಗ ಕಾಮಿನಿ 
ಬಲಾನ್ವಿತರೆಂಬಿವು ಶಕ್ತಿ ಶಬ್ದಂ'' (ನಾನಾರ. ೬೧). ೭. ಒಬ್ಬ ಖಷಿ ; ವಸಿಷ್ಠರ 
ಮಗ: “ಶಕ್ತಿ: ಎ ದೇವತೆಯುಂ, ಬಲ್ಮೆಯುಂ, ವಸಿಷ್ಠನ ಮಗನುಂ'' (ಕಾಶಕೃ. ೨೦೪). 
೮. |(ಕಾವೃಮಾ। ಕವಿತಾರಚನೆಗೆ ಮೂಲಕಾರಣವಾದ ಪ್ರತಿಭೆ: ಪ್ರತಿಭಾನಂ 
ಕಾವ್ಕವಿದ್ಕಾಪ್ರಚಯಪರಿಚಯಂ ವೃದ್ಧ ಸೇವಾನುರಾಗಂ ಸತತಾಭ್ಯಾಸ ಪ್ರಯತ್ನಂ ಕವಿತೆಗೆ 
ನಿಯತಂಕಾರಣಂ ಪೇಲ್ವೂಡಂತಾ ಪ್ರತಿಭಾನಂ ಶಕ್ತಿ (ಕಾವ್ಕಾವ. ೪೨೪); ಕಾವ್ಯ ನಾಟಕದಲ್ಲಿ 
ಮುಖ್ಯವಾದ ಅರ್ಥವನ್ನು ಕೊಡುವ ಅಭಿಧಾವೃತ್ತಿ ಅಥವಾ "ಶಕ್ತಿ' ಇರುವಂತೆ "ಭಾವಕತ್ವ', 
`ಭೋಜಕತ್ವ' ಎಂಬ ಮತ್ತೆರಡು ಶಕ್ತಿಗಳಿವೆ (ಕೈಎಿಡಿ. ೧೯೨. ೯. [ಜ್ಯೋತಿ] 
ಮೂವತ್ತೆರಡು ಬಗೆಯ ನಾಭಸಯೋಗಗಳಲ್ಲಿ ಒಂದು ; ೫ ಇದರಲ್ಲಿ 
ಎಲ್ಲ ಗ್ರಹಗಳೂ ೭, ೮, ೯ ಮತ್ತು ೧೦ನೆಯ ಸ್ಥಾನಗಳಲ್ಲಿದ್ದು ಜಾತಕನು 
ಧನಹೀನನಾಗಿರುತ್ತಾನೆ: ಸಮುಜ್ಜಿತ ಧನರಾಶಿ ಶಕ್ತಿಜನಿತಂ (ಜಾತತಿ. ೧೩-೧೮). 
"ನಾಭಸಯೋಗ' ಪರಾ. ೧೦. [ತರ್ಕಶಾ] ಪದಕ್ಕೂ ಅರ್ಥಕ್ಕೂ ಇರುವ 
ಸಂಬಂಧ: ಅರ್ಥವನ್ನು ಸ್ಮರಣಕ್ಕೆ ತರಲು ಅನುಕೂಲವಾದ ಪದಾರ್ಥದ ಸಂಬಂಧಕ್ಕೆ 
ಶಕ್ತಿ ಎಂದು ಹೆಸರು (ಭಾತತ್ತ. 6೪೬). ೧೧. [ಶೈವ] ಮೂವತ್ತಾರು ತತ್ತ್ವಗಳಲ್ಲಿ 
ಒಂದು: ವಿಸ್ತಾರವಾಗಿ ಮೂವತ್ತಾರು ತತ್ತ್ವಗಳು . . . ಶುದ್ಧಸೃಷ್ಟಿಯಲ್ಲಿ ಬಿಂದು 
ಮಹಾಮಾಯಿಯೆಂಬ ಶಿವತತ್ತ್ವ, ಶಕ್ತಿತತ್ತ್ವ . . . ವಿದ್ಯಾತತ್ತ್ವಗಳಾಗಿ ಪರಿಣಮಿಸಿ 


ಸ್‌ 
ಪಂಚತತ್ತ ಗಳಾಗುವುವು (ಒಂದಸಾ. ೨೯೬). ೧೨. ಐವತ್ತುನಾಲ್ಕು ಮಂತ್ರ 


ಸಾಧನಗಳಲ್ಲಿ ಒಂದು: ಷಡಾಮ್ನಾಯಮೂಲ . . . ಶಕ್ತಿಕೀಲಕ ಅಕ್ಷರದೇವತೆ 
ಅಭಿದೇವತೆ. .. ಆತ್ಮಕ್ಕಗಳೆಂಬ ಪಂಚಚತ್ವಾರಿಂಶನ್ಮಂತ್ರಸಾಧನಂಗಳೊಳು ಪ್ರಜ್ಞೆಗೊಂಡು 
(ಎವೇತ. ೮೦). 


ಶಕ್ತಿಮಾರು ಎ ಸಂಪೂರ್ಣಸಾಮರ್ಥವ್ಯವನ್ನು ಉಪಯೋಗಿಸು : ಸಾಧ್ಯ 
ವಾದುದನ್ನು ಶಕ್ತಿಮಾರಿ ಮಾಡುವೆ (ಕೊತಕಾ. ೪೩). (ಸಂ. 
ಶಕ್ತಿಗಿಡಿಸು (ಕ್ರಿ). ಬಲವನ್ನು ಕುಂದಿಸು; ನಿತ್ರಾಣಗೊಳಿಸು: ಮುಕ್ತಿಪದದ 


ಹೂಲಬಂ ಮುಗುಳ್ಗಣೆಯನ ಶಕ್ತಿಗಿಡಿಪ ಪರಿವಿಡಿಯಂ ವ್ಯಕ್ತೀಕರಿಸು 
ವುಪಾಧ್ಮಾಯರನಾಂ ಭಕ್ತಿಯಿನಭಿವಂದಿಸುವೆಂ (ಜಯಕಾ. ೧-೪). 
(ಶಕ್ತಿ * ಕಿಡಿಸು (ಆ ಕೆಡಿಸು )] 

ಶಕ್ತಿಗುಂದು (ಕ್ರಿ). ನಿತ್ರಾಣವಾಗು ; ಶಕ್ತಿಹೀನವಾಗು : ಶರೀರದಲ್ಲಿ 

ರಕ್ತದ ಅಂಶ ಕಡಿಮೆಯಾದಾಗ ಫಕ್ತಿಗುಂದುವುದು ( ಅಡುಸಾ. ೫೯).. 
[ಶಕ್ತಿ *- ಕುಂದು। 

ಶಕ್ತಿಗೆಡು (ಕ್ರಿ). ಎ ಶಕ್ತಿಗುಂದು: ಚಪ್ಪರಿಸಿ ಬಂದು ನಿನ್ನಂ ಮುಪ್ಪಡಿಸಿದುದು . . . 
ಬಸನಮನಿನ್ನಪ್ಪಡಮಿಲ್ಲೆನಿಸಿ ಶಕ್ತಿಗೆಟ್ಟಂದುಟ್‌ವೋ (ಅಜಿ ೨-೯೭); 
ಬಡಿವೆತ್ತ[ಬಡವ]ನಂತೆ ಶಕ್ತಿಗೆಟ್ಟು (ಧರ್ಮಾಮೃ. ೧-೧೬೮) ; ನಿರತಮಂತ್ರದ 


ಶಕ್ತಿಗೆಟ್ಟಂತರದೊಳಾಡುವ ದೋವತಶಿಗಳೀ ಧರೆಗಿಳಿಯಲೊಡನಾತನಂಜುತ್ತಾಗಳೆಯಿ 
ತಂದು (ಬಸಪು. ೫೭-೩). [ಶಕ್ತಿ * ಕೆಡು] 

ಶಕ್ತಿತ್ರಯ (ನಾ). ೧. [ರಾಜನೀ] ಅರಸನಿಗಿರಬೇಕಾದ ಪ್ರಭು, ಮಂತ್ರ ಮತ್ತು 
ಉತ್ಸಾಹಗಳೆಂಬ ಮೂರುಬಗೆಯ ಬಲಗಳು: ಆಕೆಯ ವಳಿತ್ರಯಂಗಳುಂ 
ಪಗೆವರ ಶಕ್ತಿತ್ರಯಂಗಳುಮೊಡನೊಡನೆ ಕೆಟ್ಟುವು (ಪಂಪಭಾ. ೧-೧೪೧ ವ) ; 
ನಯಮೆಸಯೆ ನೆಗಟ್ಜ ಶಕ್ತಿತ್ರಯದೊಳ್‌. . . ಪ್ರಭುಶಕ್ತಿ ಎಸೆವವೋಲೆಸೆದಂ . . . 
ಕಾಳಿದಾಸ ದಣ್ಣಾಧೀಶಂ (ಕಇಆ. ೨-೩-೬೮; -058). ೨. ಕ್ರಿಯಾಶಕ್ತಿ, ಜ್ಞಾನಶಕ್ತಿ 
ಮತ್ತು ಇಚ್ಛಾಶಕ್ತಿಗಳೆಂಬ ಮೂರುಶಕ್ತಿಗಳು : ಮನದಿ ಮೂರ್ತಿತ್ರಯವು 
ಕೇಳ್ಳೆ ಮನದಿ ಶಕ್ತಿತ್ರಯ ಜಗತ್ರಯ . . . ಮನದಿ ಸರ್ವಾರೂಪು ವ್ಯವಹರ 
(ಜ್ಞಾನಸಂ. ೧೦-೫೫). 1ಸಂ.1 

ಶಕ್ತಿದಾಯಕ (ಗು). ಬಲವನ್ನುಂಟುಮಾಡುವ; ಬಲವನ್ನು ನೀಡುವ: ಈ 
ಶಕ್ತಿದಾಯಕ ಆಹಾರಾಂಶಗಳೆಲ್ಲವೂ ಉರಿಯಬಲ್ಲ ಸಾವಯವಸಂಯುಕ್ತ ಪದಾರ್ಥಗಳು 


(ಗೃಹಎ. ೨). [ಸಂ.1 


೮೦೬೯ 


10 


15 


25 


35 


40 


ಶಕ್ತ್ಯಾಯುಧ 


ಶಕ್ತಿಧರ (ನಾ). ೧. ಶಕ್ತ್ಯಾಯುಧವನ್ನು ಧರಿಸಿದವನು. ೨. ಷಣ್ಮುಖ; 
ಕುಮಾರಸ್ವಾಮಿ: ಹರಿಯಿಂದಂ ಹರನಿಂದೆ ಶಕ್ತಿಧರನಿಂ ನೀರಿಂದೆ ಪಾಳಾದ ದುಷ್ಕರ 
ಲಂಕಾಪುರಮಂ . . . ಸುಸ್ಥಿರ ಹಮ್ಮಾರಪುರಕ್ಕೆ ತೋಡಿಸಲೊಡಂ ಮೂಢೋಕ್ತಿ 
ಮೂಲೋಕದೊಳ್‌ (ಹಮ್ಮಾರ. ೧ ೬೪). [ಸಂ.] 

ಶಕ್ತಿಪರಿಷೆ (ನಾ). [ಶೈವ] ಕಾಳಾಮುಖ ಶೈವಗುರುಗಳ ಸಂಘ :ಸೋಮಗ್ರಹಣದೊಳೆ 
ಕಾಲಂ ಕರ್ಚಿ ಧಾರೆಯೆಜುದು ಕೊಟ್ಟರ್‌ ಶಕ್ತಿಪರಿಷೆಯ ಸ್ನಾನಂ ನನ್ಹಿಯ ಬಲುಕ್ಕ 
ದೇತಾಭೂಗಡೆ ಸಲ್ವ ಮಣ್ಣನೂ. . . ಬಳಿವತ್ತಮುಂ ಸಲ್ವದು (ಎಕ. 1! ಣು. 
ನಂಜನ. ೨೯೪-೮; 977) ; ಮೂವರ ಕೋಣೆಯ ಸನ್ನಾನದ ಶಕ್ತಿಪರಿಷೆಯೊಳ್ಳಿಗಳ್ಲೆವಡೆದು 
ಶಿಷ್ಕಚಾತಕ ಕಾಳಾಮುಖರೆನಿಸಿದ ಕಾಳಾಮುಖರೊಳ್‌ 
ಶಿಕಾರಿ. ೯೯-೪೯ ; 1113). (ಶಕ್ತಿ 3- ಪರಿಷೆ (ಎ ಪರಿಸೆ)] 

ಶಕ್ತಿಪಾಣಿ (ನಾ). ೧. ಇ ಶಕ್ತಿಧರ ೧. ೨. ಎ ಶಕ್ತಿಧರ ೨ : "“ಗೌರೀಪುತ್ರ:, 
ಷಣ್ಣುಖಃ, ಶಕ್ತಿಪಾಣಿಃ . . . ಶರಜನ್ಮಾ(ಚ ಕಥ್ಮತೇ) - ಈ ೨೦ ಕಾರ್ತೀಕೇಯನ 
ಪೆಸರ್‌'' (ಹಲಾಯು. ೫-೨೦). [ಸಂ.] 

ಶಕ್ತಿಯೋಗ (ನಾ). [ಜ್ಕೋತಿ] ಮೂವತ್ತೆರಡು ಬಗೆಯ ನಾಭಸಯೋಗಗಳಲ್ಲಿ 
ಒಂದು; ಜನನಕಾಲದಲ್ಲಿ ಏಳನೆಯ ಸ್ಥಾನದಿಂದ ಹತ್ತನೆಯ ಸ್ಥಾನ 
ಪೂರ್ತಿ (ನಾಲ್ಕು ಸ್ಥಾನಗಳೊಳಗೆ) ಎಲ್ಲ ಗ್ರಹಗಳೂ ಇರುವಿಕೆ 
ಶಕ್ತಿಯೋಗದಲ್ಲಿ ಹುಟ್ಟಿದವನು ಹಣವಿಲ್ಲದವನಾಗುತ್ತಾನೆ (ಜಾತತಿ. ೧೬-೧೬ ಅಡಿಟಿ). 

[ಸಂ.] 

ಶಕ್ತಿವಂತ (ನಾ). ಬಲಶಾಲಿ ; ಶಕ್ತಿಶಾಲಿ: ಆತನು ಘನತಪೋದ್ಮುಕ್ತ ಭಾವಫಲ 
ಪ್ರಭಾವದ ಶಕ್ತಿವಂತನದಲ್ಲದೇ ಆರೈದು ನೋಡಿದಡೆ ಭಕ್ತರೊಳು ಸಲೆ ಸಂದುವಡೆದನು 
(ಬಹಪು. ೫೩-೨೦). [ಆ ಸಂ. ಶಕ್ತಿಮತ್‌] 

ಶಕ್ತಿವಿಶಿಷ್ಟಾದ್ವೈತ (ನಾ). [ವೀಶೈ] ಜೀವಾತ್ಮ ಪರಮಾತ್ಮರ ಸಾಮರಸ್ಕವನ್ನು 
ಪ್ರತಿಪಾದಿಸುವ ಸಿದ್ಧಾಂತ; ""ಪರಾಶಕ್ತಿ ವಿಶಿಷ್ಟ ಪರಮಾತ್ಮನಲ್ಲಿ ಮಾಯಾಶಕ್ತಿ 
ವಿಶಿಷ್ಟಜೀವನು ಸಮರಸವಾಗಿ ಬೆರೆಯುವುದಕ್ಕೆ ಶಕ್ತಿ ವಿಶಿಷ್ಟಾ ದ್ವೈತವೆಂದು 
ಹೆಸರು'' «ಶ್ರಿಎ. ೨೦): ಜೀವಾತ್ಮ ಮತ್ತು ಪರಮಾತ್ಮ(ಅಂಗ ಲಿಂಗ)ರು 
ಒಂದು ಗೂಡುವುದೇ (ಸಾಮರಸ್ಕವು) ಶಕ್ತಿವಿಶಿಷ್ಟಾದ್ವೈತ ಪದದ ವಿಶಿಷ್ಟಾರ್ಥವು 
(ಭಾರದ. ೨೪೫). [ಸಂ.) 

ಶಕ್ತಿಶಾಲಿ (ನಾ). ಎ ಶಕ್ತಿವಂತ: ಅವರೂ ಸಹ ವೈದುಂಬರ ಜೊತೆಗೂಡಿ ಸಾಕಷ್ಟು 
ಶಕ್ತಿಶಾಲಿಗಳಾಗಿಯೇ ಇದ್ದರು (ನೊಳಯ. ೩೧). (ಸಂ. ಶಕ್ತಿಶಾಲಿನ್‌) 

ಶಕ್ತಿಹೀನ (ನಾ). ಬಲಹೀನ ವ್ಯಕ್ತಿ; ಕಸುವು ಕಳೆದುಕೊಂಡ ವೃಕ್ತಿ: ಹಾಸಿಗೆಯ 
ಮೇಲೆ ಶಕ್ತಿಹೀನಳಾಗಿ ಮಲಗಿದ್ದ ಪ್ರಭೆಯನ್ನು ಶೇಖರ ದಿಟ್ಟಿಸಿ ನೋಡಿದಾಗ ಒಂದು 
ನಿಮಿಷ ಅವನ ಮೈ ಜುಂ ಎಂದಿತು (ಮೂಪ್ರೇಮ. ೪೬). (೫ಂ.] 

ಶಕ್ತ ನುರೂಪ (ಗು). ಶಕ್ತಿಗೆ ಹೊಂದುವ; ಯಥಾಶಕ್ತಿಯಾದ: ಅಭಯ 
ದಾನಾದಿಗಳೊಲ್‌ ಶಕ್ಟನುರೂಪ ತ್ಕಾಗಮುಮಗೂಢ ಸಾಮರ್ಥ,ಶರೀರಕ್ಷೇಶ 
ಲಕ್ಷಣಮುಮಪ್ಪ ಶಕ್ತ ನುರೂಪತಪಮುಂ (ಚಂದ್ರಪು. ೧೧-೨೨ ವ). [ಸಂ.] 

ಶಕ್ತ್ಯನುಸಾರ (ಗು). ಶಕ್ತಿಗೆ ಸಾಧ್ಯವಾಗುವ ಮಟ್ಟಿನ: ತನ್ನ ಶಕ್ತ್ಯನುಸಾರ, ತನ್ನ 
ವೃವಸಾಯಾನುಸಾರ ವಿಸ _ ತವಾದ ಮಾನವಹೃದಯವು . . . ಹೊಸದೊಂದು 
ಅನುಭವದ ಸ್ವೀಕಾರಕ್ಕಾಗಿ ಎದುರು ನೋಡುತ್ತಿರುತ್ತದೆ (ಚದೇವ. ೨೦). (ಸಂ. 

ಶಕ್ತ್ಯಾನುಸಾರ (ಗು). ಎ ಶಕ್ತ್ಮನುಸಾರ: ನಾವು ಧನಿಯರ ಲಗ್ನಕ್ಕೆ ಹೋಗಿ ನಮ್ಮ 
ಶಕ್ತಾನುಸಾರ ಮರ್ಯಾದಿ ಮುಟ್ಟಿಸಿ... ಕರಕೊಂಡು ಬಂದು ಈ ಊರಾಗ ಅವರ್ನ 
ಇಟಗೋತೀವು (ಮನೆಬೆ. ೩೯). 

ಶಕ್ತ್ಯಾನುಸಾರವಾಗಿ ಎ ಸಾಧ್ಯವಾದಷ್ಟು ಮಟ್ಟಿಗೆ; ಶಕ್ತಿಗೆ ತಕ್ಕಂತೆ: ಶ್ರೇಯಸ್ಸಿನ 
ವಿಷಯದಲ್ಲಿ ನನ್ನ ಶಕ್ತಾ ,ನುಸಾರವಾಗಿ ಪ್ರಯತ್ನಿಸುವೆನು (ಶಾಕುಂತ. ೧೧೫-೨೪). 
[ಆ ಸಂ. ಶಕ್ತನುಸಾರ| 


ವರ್ಷಾ (ಎಕ. ಟಿ. 


«5 | ಶಕ್ತ್ಯಾಯುಧ (ನಾ). ಒಂದು ಬಗೆಯ ಆಯುಧ :ಯುಧಿಷ್ಠಿರನು ಶಕ್ತ್ಮಾಯುಧವನ್ನು 


ಅಭಿಮಂತ್ರಿಸಿ ಶಲ್ಕನ ಮೇಲೆ ಪ್ರಯೋಗಿಸಲು (ವಚಭಾ. ೩೦೨). (ಸಂ.1 


ಶಕ 


ಶಕ್ಕ (ಗು). ೧. ಸಾಧ್ಯವಾದ; ಮಾಡಬಹುದಾದ. (ನಾ). ೨. ಸಾಧ್ಯವಾದುದು; 
ಮಾಡಬಹುದಾದುದು: ಶಕ್ಕಂ ತಾನಲ್ತಣಂ ಬಣ್ಣಿಪ ಫಣಿಪತಿ ವಾಕ್ಕಕ್ಕಮೆಂಬಂತು 
ಶೋಭಾಧಿಕ್ಯಂಬೆತ್ತತ್ತು. .. ತ್ರೈಲೋಕಾಧೀಶಾಭಿಷೇಕೋಚಿತಮಮರಕೃತಂ ಕಾಯಮಾನಂ 
ನವೀನಂ (ಚಂದ್ರಪು. ೧೨-೧೦೩); ತದ್ಗುರುಮಹಿಮೆಯಂ ವಿವರಿಸಲು ಶಕ್ಕವೆ 
ಪುರಹರಂಗಾದಡೇವೊಗಳ್ಳಿ (ಬಸಪು. ೩೯-೨೦) ; ಶಕ್ಕವಲ್ಲದ ಕಾರ್ಯ ಸಕ್ಕರೆಯಲ್ಲ 
(ಗಾದೆ). ೩. ಒಂದು ನಿರ್ದಿಷ್ಟವಾದ ಶಬ್ದದಿಂದ ಅಭಿವ್ಯಕ್ತಗೊಂಡ ಅರ್ಥ; 
ಅಭಿಧೇಯ : ಪದಗಳಿಂದ ಪದಾರ್ಥಜ್ಞಾನವು ಪದದ ಸಾಮರ್ಥದಿಂದ 
ಬರುವುದು. ಸಾಮರ್ಥ್ಯವೇ ಶಕ್ತಿ. ಪದವು ಶಕ್ತ. ಅರ್ಥವು ಶಕ್ಕ (ಹಿಂದಸಾ. ೨೦೫). [ಸಂ.] 

ಶಕೃತೆ (ನಾ). ೧. ಸಾಧ್ಯವಾಗುವಿಕೆ; ಸಾಧ್ಯತೆ. ೨. ಅರ್ಹತೆ : ಈ ಸಂಬಂಧಕ್ಕೆ 
ಒಪ್ಪುವ ಶಕ್ಕತೆ, ಕಲ್ಪನೆಗೆ ಅತಿ ದೂರವಾಗಿತ್ತು (ದೀಪಹ. & ೨೯); ಕಾವೃಲಕ್ಷಣಗ್ರಂಥಕ್ಕೆ 
ಸಂಸ್ಕೃತದಲ್ಲಿ ನಾಮಧೇಯಗಳಾಗುವ ಶಕ್ಕತೆಯುಂಟು (ಧ್ವನ್ಮಾಲೋ. ೨೫ ಪೀಠಿಕೆ). 

(ಸಂ. ಶಕ್ಕತಾ। 

ಶಕ್ಕಾನುಷ್ಠಾನ (ನಾ). ಅರ್ಥವನ್ನು ತಿಳಿಯಲು ಮಾಡುವ ಪ್ರಯತ್ನ: 
ಜನಮಂಗೀಕರಿಪುದು ನೆಟ್ಟನೆ ಸಂಬಂಧಾಭಿಧೇಯ ಶಕ್ಕಾನುಷ್ಠಾನ ನಿಜೇಷ್ಟಸಿದ್ಧಿಗಳ್‌ 
ನೆಲಸಿ ನಿಂದ ಕಾರಣದೆ ಶಬ್ದಮಣಿದರ್ಪಣಮಂ (ಶಮದ. ಪೀಠಿಕೆ ೭) ; ಸಂಬಂಧವೆಂದು 
ಪೊರ್ದುಗೆ ; ಅಭಿಧೇಯಮೆಂದರ್ಥಂ ; ಶಕ್ಕಾನುಷ್ಠಾನಮೆಂದಾ ಪದಾರ್ಥಮಂ 
ಸಾಧಿಸಲ್ತಕ್ಕುದ್ಕೋಗಂ (ಶಮದ. ಪೀಠಿಕೆ ೭ ವೃತ್ತಿ). (ಸಂ.] 

ಶಕ್ರ (ನಾ). ೧. ದೇವತೆಗಳ ಅಧಿಪತಿ; ಇಂದ್ರ: ತ್ರಿಶಂಕುನರಾಧೀಶನ ಲಕ್ಷ್ಮಿ 
ಶಕ್ರನ ಮಹಾಹುಂಕಾರದಿಂ ಬಿರ್ದಳೆಂಬಿನೆಗಂ (ಕಾದಂಷ: ೨೫) ; ಅಧಿಕ 
ವಿಭವದೊಳ್‌ ಶಕ್ರನೆಂತಂತೆ ಎಸೆದನಭಿನವಂ ಭಾರತೀಭಾಗಧೇಯಂ 
(ರಾಜಶೇ. ೪-೧೨೪). ೨. ಅರ್ಜುನ ವೃಕ್ಷ ; ಮತ್ತಿ ಮರ. ೩. ಕೊಡಸಿಗೆಮರ; 
ಕುಟಜವೃಕ್ಷ. ೪. ಬಿಳಿದು; ಶುಭ್ರವಾದುದು. ೫. ಕೃಷ್ಣ. ೬. ಕಾಲ; ಯಮ. 
೭. ಕಳ್ಳಿಯ ಗಿಡ ; ಎಲೆಗಳ್ಳಿ .: ""ಸಿತದೊಳಿಂದ್ರನೊಳು ಗಿರಿಮಲ್ಲಿಗೆ 
ಯೊಳೆಲೆಗಳ್ಳಿಯೊಳು ಶಕ್ರವಕ್ಕು'' (ಮಂಗರಾ. ೧೫೧-೫೩); ""ಹರಿ ಶಕ್ರಂ ವಜ್ರ ಕಾಲಂ 
ವಿಚಕಿಲ ಕುಟಜಂ ಶುಭ್ರಮುಂ ಶಕ್ರನಾಮಂ'' (ನಾನಾರ. ೮೧). [ಸಂ.] 

ಶಕ್ರಗೋಪ (ನಾ). ಮಳೆಗಾಲದಲ್ಲಿ ಕಾಣಿಸಿಕೊಳ್ಳುವ ಒಂದುಬಗೆಯ ಹುಳು; 
ಮಿಂಚುಹುಳು ; ಇಂದ್ರಗೋಪ : ಶಕ್ರಗೋಪತತಿ ಸೂಸುವ ರಕ್ತಕಣಂಗಳಾಗೆ 
ಕಂಗೊಳಿಸೆ ಖರಾಂಶು. .. ಫಾಲನೇತ್ರನಿರ್ದಳಿತ ಜಲಂದರೋಗ್ರಶಿರಮೆಂಬವೊಲಾದುದು 
ನೀಲನೀರದಂ (ವೃಷವ. ೧೪-೧೬). (ಸಂ.] 

ಶಕ್ರಚಾಪ (ನಾ). ಕಾಮನಬಿಲ್ಲು ; ಇಂದ್ರಚಾಪ :ದಶದಿಜ್ಮಂಡಲಮಂ ಪಳಂಚಲೆಯೆ 
ಭೇರೀನಿಸ್ಟನಂ . . . ಶಕ್ರಚಾಪಶತಂಗಳ್‌ ನೆಲೆವೆರ್ಚೆ ಲಕ್ಷ್ಮ ಣಸಮೇತಂ ರಾಮದೇವಂ 
. . ೬ ಪುರಮಂ ಪೊಕ್ಕಂ (ಪಂರಾಮಾ. ೧೬-೪೨); ಬಸವನ ನುಡಿ ಶಿಲಾಶಾಸನವು ತಪ್ಪದ 
ನುಡಿಗಳಲ್ಲದೆ ಮಿಕ್ಕಿನಂತೆ ಕೆಡುತ್ತ ಹುಟ್ಟುತಿಹ . . . ಶಕ್ರಚಾಪವೆ ಸೊಡರೆ ಬೀದಿಯ 
ಗಾಳಿಯೇ (ಬಸಪು. ೩೭-೨೫). [ಸಂ.] 

ಶಕ್ರತನುಜ (ನಾ). ೧. ಇಂದ್ರನ ಮಗ. ೨. ಜಯಂತ. ೩. ವಾಲಿ.೪. ಅರ್ಜುನ: 
ಶಕ್ರತನುಜನ ಕರೆದು ಮೂದಲಿಸಿದನು ತುಳುಕಿದನಂಬಿನಂಬುಧಿಯ (ಕುವ್ಮಾ 

1ಸಂ.1 

ಶಕ್ರಧನು (ನಾ). ಎ ಶಕ್ರಚಾಪ: ಕಮಲವನಕ್ಕಿನೋದಯಂ . . . ನವಿಲಿಂಗೆ 
ಕಲಾಪವರ್ಣಮಂತಮರ್ದ ಮುಗಿಲ್ಲೆ ಶಕ್ರಧನುವೋಲ್‌. . . ರಾಜಸೂನುಗೆಸೆದತ್ತೆನಸುಂ 
ನವಯವ್ವನೋದಯಂ (ಕಾದಂಪೂ. ೪೪೨). (ಸಂ. ಶಕ್ರಧನುಸ್‌] 

ಶಕ್ರನಂದನ (ನಾ). ೧. ಇಂದ್ರನ ಮಗ. ೨. ಜಯಂತ. ೩. ವಾಲಿ. ೪. ಅರ್ಜುನ: 
ದೃಢಸತ್ತ್ವಭಾರತ ಚಕ್ರವರ್ತಿಗಳರಸನೆನಿಸಿದ ಶಕ್ರನಂದನನಾತ್ಮ ಬಾರೆಂದೆನುತಲಪ್ಪಿದನು 
(ಕೃಷ್ಣಾಕಾ. ೨೮-೬೧). [ಸಂ.) 

ಶಕ್ರನೃತ್ಯ (ನಾ). [ಜೈನ] ಜನನ ಜನ್ಮಾಬಿಷೇಕಸಮಯದಲ್ಲಿ ಜಿನನ 
ಮಾತಾಪಿತರ ಮುಂದೆ ಇಂದ್ರ(ಸೌಧರ್ಮೇಂದ್ರ)ನು ಮಾಡುವ ನೃತ್ಯ: 
ತ್ರಿದಶಗಣಾಧಿನಾಯಕನ . . . ಬಾಹುಪರಿಭ್ರಮಂಗಳೊಳ್‌ ಬೆದಜದೆ ಶಕ್ರನೃತ್ಯ 


. ೧೦-೪೮). 


ಸೆ ೮೦೭೦ 


20: 


30 


35 


ಶೆಜಿ 


ದೊಳೊಡಂಬಡೆ ನರ್ತಿಸುವಲ್ಲಿ ಜತ್ತವಟ್ಟದ ಮಣಿಯಂತದೇಂ ಪದುಳಮಾದುದೊ 
ದಿವ್ಯವಧೂಕದಂಬಕಂ (ಆದಿಪು. ೭-೧೨೫) ಸಂ.) 

ಶಕ್ರಪುಷ್ಪಿ (ನಾ). ೧. ಒಂದುಬಗೆಯ ಸಸ್ಯ; ಗ್ನಿಶಿಖೆ :""ಎಶಲ್ಮಾ. . . ಶಕ್ರಪುಷ್ಟೀ- 
೫ ಬೆಣ್ಣೆಬಿದುರುಸೊಪ್ಪು , ಅಗ್ನಿಶಿಖೆ'' (ಸಿದ್ಧಾಂತಿ. ೧೪೩). ೨. ಕೋಲುಕುಟಕನ 
ಗಿಡ; ಲಾಂಗಲಿ. (ಸಂ. ಶಕ್ರಪುಷ್ಟೀ) 

ಶಕ್ರಭೋಗ (ನಾ). ಇಂದ್ರನ ವೈಭವ: ಉಪಕ್ರಮಿಪ ಭಾವಲಿಂಗೈಕ್ಕವಿಂತಿವು ಮೂಜು 
ಶಕ್ರಭೋಗತೃಣೀಕೃತನೆ ಕೇಳೆ ಭಾವಲಿಂಗೈಕ್ಕವೆಂದಜೌವುದು (ವೀಶೈಪು. ೮-೧೦-೪೫). 

[ಸಂ.] 

ಶಕ್ರರಿಪು (ನಾ). ೧. ಇಂದ್ರನ ಶತ್ರು. ೨. ಪರ್ವತ : ಶಕ್ರರಿಪುಧರ್ಮ 
ಮುದ್ರಿತ ಕರಾಂಭೋಜೈಕಚಕ್ರರಥತನುಭವಾಂಭೋಧಿ ಬಾಡಬ ಸಂಗಮೇಶ ರಕ್ಷಿಪುದೆನ್ನನು 
(ಪ್ರೌಢರಾ. 6-೧). ೩. ರಾವಣ. ೪. ಇಂದ್ರಜಿತು. ೫. ವೃತ್ರಾಸುರ. (ಸಂ.) 

ಶಕ್ರವೈರಿ (ನಾ). ೧.ಇಂದ್ರನ ಶತ್ರು. ೨. ಪರ್ವತ. ೩.ರಾವಣ: ಪೃಥಿವಿಗಿಳ 
ದತ್ತತುಲಮಾ ಪೃಥುಲಪುಷ್ಪಕಂ ಪೊಕ್ಕನೆಲೆವನೆಗಾ ಶಕ್ರವೈರಿ! (ಶ್ರೀರಾಮಾ. ೨೧೮-೧೯೯). 
೪. ಇಂದ್ರಜಿತು. ೫. ವೃತ್ರಾಸುರ. (ಸಂ. ಶಕ್ರವೈರಿನ್‌) 

ಶಕ್ರಸಾರಥಿ (ನಾ). ಇಂದ್ರನ ರಥವನ್ನು ನಡೆಸುವವನು ; ಮಾತಲಿ: 
""ಮಾತಳಿ, ಶಕ್ರಸಾರಧಥಿಃ - ಈ ೨ ಇಂದ್ರನ ಸಾರಥಿಯ ಪೆಸರ್‌'' (ಷಲಾಯು. ೧೧-೬೧). 

(ಸಂ. 

ಶಕ್ರಸುತ (ನಾ). ೧. ಇಂದ್ರನ ಮಗ. ೨. ಜಯಂತ. ೩. ವಾಲಿ. ೪. ಅರ್ಜುನ: 

ಶಕ್ರಸುತನೆಸಿಪ ನಿನಗಂ ವಿಕ್ರಮಪರನಪ್ಪ ವಿಷ್ಣುಗಂ ದುರ್ಗಮಮಂ ಚಕ್ರವ್ಕೂಹಮನೊ 

ರ್ವ: ನೆಯಾಸ್ರಮಿಸಿಯೆ ಕೊಂದು ತವಿಸಿದಂ ನಿಜತನಯಂ (ನೇಮಪು. ೧೨-೫೭); ಚಕ್ರಿಸೇವಕನೀ 

ಕಿರೀಟಿ ದರ್ಮಾನುಜಂ ಶಕ್ರಸುತನೆನ್ನ ತಾತಂ (ಜೈಮಿಭಾ. ೨೪-೨೮). (ಸಂ.] 

ಶಕ್ರಾಸ್ತ್ರ_, (ನಾ). ೧. ಇಂದ್ರನ ಆಯುಧ; ವಜ್ರಾಯುಧ. ೨. ಸಿಡಿಲು: 
ಮುಗಿಆಇಡ್ಡಂ ಕುಡುಮಿಂಚನಬ್ಬರವಮಂ ಶಕ್ರಾಸ್ತ್ರಮಂ ತಂದಲಂ . . . ತೋಯುತಿಳೆ 
ಗೆಟ್ಟರ್ಪಿಂದ್ರಕಾಂತಾಜನಂ (ಪುಷ್ಪಪು ೧೪-೪೭). [0.1 

ಶಕ್ರೇಜ್ಯ (ನಾ). [ಜ್ಕೋತಿ]ಗ್ರಹಗಳಲ್ಲಿ ಒಂದು; ಗುರು: ಶನಿ ಶಕ್ರೇಜ್ಯಗೃಹಸ್ಮ 
ನಾಗೆ ನೃಪರಿಂ ಶುದ್ಧಾತ್ಮಕಂ . . . ಪುರಗ್ರಾಮಪತ್ತನಸೇನಾಶ್ರಿತನಲ್ಲಿಮತ್ತಧಿಕನಕ್ಕುಂ 
(ಜಾಶತಿ. ೧೭-೩೪). ([ಸಂ.1 

ಶಕ್ರೇಭ (ನಾ). ಇಂದ್ರನ ಪಟ್ಟದ ಆನೆ ; ಐರಾವತ: "ಸಿರಿ ಶಕ್ರೇಭಂಗೆಳಬ್ಹಾಹ್ಚಯಂ'' 
(ನಾನಾರ. ೧೨೫). [ಸ0.1 

ಶಕ್ಟರ (ನಾ). ಎತ್ತು; ಗೂಳಿ : ಅತಿಸ್ವಚ್ಛಸ್ವಾದುಸಲಿಲಪಾನದೊಳಂ ಮೆಲ್ಲಮೆಲ್ಲನೆ 
ಮೆಲ್ಮಾಡಿ ಪಥಪರಿಶ್ರಮಮನಾಜಾ್‌ಸಿಕೊಂಡು ಕೆಲವು ದಿವಸಕ್ಕೆ ಬಾಲೇಂದುಶೇಖರ 
ಶಕ್ವರಾಕಾರಮಂ।ಪಾಠಾಂ. ವೃಷಭನ ವಿಲಾಸಮಂ) ತಾಳ್ವೆ (ಪಂಚತಂ. ೨೪-೧೫); ರತ್ನದಿಂ 
ನಿರ್ಮಳಗುಣನಿಳಯಂ (ಶಕ್ವರಾ]ಧೀಶನಿಂ ಸೌಖ್ಯಪದಂ ಪಂಚಾಸ್ಕನಿಂದಂ ಪರಮಜಿನ 
ಮತಾಂಭೋಜಿನೀರಾಜಹಂಸಂ (ಸುಕುಮು. ೯-೧೧೭). [೫ಂ.) 

ಶಕ್ಟರಾರೋಹ (ನಾ). ೧. ಎತ್ತಿನ ಮೇಲೆ ಸವಾರಿ ಮಾಡುವವನು: 
““ಪ್ರಚಂಡದೆತ್ತೇಜುವವನನಡ್ವವಾಹನಂ ಶಕ್ತರಾರೋಹನೆಂದೆನಿಕ್ಕುಂ'' 
(ಮಂಗರಾ. ೭೩-೨೬). ಪಿ. ವೃಷಭವಾಹನ ; ಶಿವ. ಸಂ.) 

ಶಕ್ರರಿ (ನಾ). ೧. ಬೆರಳು. ೨. ಬೆರಳುಗಳಿಂದ ಮುಟ್ಟುವುದು, - ಹಿಡಿದು 
ಕೊಳ್ಳುವುದು. ೩. ನಡುಕಟ್ಟು ; ನಡುಪಟ್ಟಿ. ೪. ಗೋವು; ಹಸು. 
೫. ಸಾಮವೇದದ ಒಂದು ಮಂತ್ರದ ಹೆಸರು. ೬. [ಛಂದ] ವರ್ಣಛಂದಸ್ಸಿನ 
ಇಪ್ಪತ್ತಾರು ಬಗೆಯ ಛಂದಸ್ಸಿನಲ್ಲಿ ಹದಿನಾಲ್ಕು ಅಕ್ಷರಗಳುಳ್ಳ ಒಂದು 
ಸಮವೃತ್ತ: ಅಲ್ಲಿ ಉಕ್ತೆ . . . ಶಕ್ಕರಿ, ಅತಿಶಕ್ಟರಿ : . . ಉತ್ಕೃತಿ - ಎಂದಿಪ್ಪತ್ತಾಲು 
ಛಂದಂಗಳಕ್ಕುಂ (ಛಂದೋಂಬು. ೧-೨೧ ವು. (ಸಂ. ಶಕ್ವರೀ] 

ಶಖೆ 'ಸೆಕೆ' ನೋ. 

ಶಚಿ (ನಾ). ಇಂದ್ರನ ಪಟ್ಟದ ಅರಸಿ; ಇಂದ್ರಾಣಿ: ಶಚಿಶುಚಿತಮೆ ನಿಜಭೂಷಣ 
ರುಚಿನಿಚಯಂ ಪರೆಯೆ ಬಂದು ಸೂತೀಗೃಹಮಂ . . . ಪೊಕ್ಕು (ನೇಮಿಪು. ೮-೧೧೨); 


ಶಚಿರಮಣ ೮೦೭೧ ಶತ 


ಆ ದಂಪತಿಗೆ ಶನೂಭವನಾದಂ ಶಚಿಗಂ ಸುರಾಧಿಪತಿಗಂ ಮುಂನೆಂತಾದಂ ಜಯಂತನಂತೆ ಶಠಗ (ನಾ). ಕಪಟಿ; ವಂಚಕ: ಬರು ಶಠಗನ ಭಕ್ತಿ ದಿಟವೆಂದು ನೆಚ್ಚಲು ಬೇಡ 
(ಎಕ. 11, ಊಳ-೧೦; 1181). [0.1 (ದೇದಾವ. ೨೧-೩೪). [ಶಠ * -ಗೃ| 

ಶಚಿರಮಣ (ನಾ). ಶಚೀದೇವಿಯ ಪತಿ; ಇಂದ್ರ: ಶಚಿರಮಣ ಗರುಡರಥನತಚರಣ | |ಶಠಗೋಪ "ಶಟಗೋಪ' ನೋ. 
ಪುರವನುರುಹಿದ ಮಹಿಮ ಕುಶಧಿಸುತಧರ ದುರಿತರಹಿತವಿಷಗಳನೆ ಸಲಹು | |ಶಠಣೆ (ನಾ). ಕೆಟ್ಟಸ್ಟಭಾವ;ದುಷ್ಟತನ :ಮಣಿದೆಸೆವ ಭೂಪನಂ ಮನ್ನಿಸದೆ ಶಠಣೆಯಿಂ 


(ಪ್ರೌಢರಾ. ೨೧-೪೨). [ಆ ಸಂ. ಶಚೀರಮಣ!। 5 ಭೃಗುರಾಮನು ನಟ್ಟ ಸುಸ್ತಂಭದೊಲು ನಿಂದಿರಲು (ಪರಶು. ೩೮-೩೦). [ಆ ಶಠ) 
ಶಚೀಪತಿ (ನಾ). ಎ ಶಚಿರಮಣ: ಭೂಪತಿತಿಲಕಂ ಮತ್ತಂ ಗೋಪುರಮಂ ಕೆಲವು | |ಶಠತನ (ನಾ). ಎ ಶಠಣೆ : ಮಠಪತಿಯಾದರೂ ಶಠತನ ಬಿಡಲಿಲ್ಲ (ಗಾದೆ). 

ಗುಡಿಗಳಂ ವರಣಮನಗಜಾಪತಿ ಗೌರೀಶಂಗೆ ಶಚೀಪತಿನಿಭನೊಲ್ಹು ರಚಿಸಿದಂ [ಶಠ 3- - ತನ] 

ಮಂಟಪಮಂ (ಎಕ. 1%, ಎಳಂದೂ. ೧-೫೦; 1654). [ಸಂ.) ಶಠತೆ (ನಾ). ವಂಚನೆ; ಕಪಟ: ಶಸ್ತ್ರವನು ಸಹನೆಯಲಿ, ಶಠತೆಯನು ಸತ್ಮದಲಿ 
ಶಟಗೋಪ, ಶಠಕೋಪ, ಶಠಗೋಪ, ಶಡಗೋಪ (ನಾ). ವಿಷ್ಣುದೇವಾಲಯ ಜಯಿಸಿದ ಕಲಿ (ಅಮತಂ. ೩೮-೪). [ಸಂ. ಶಠತಾ) 

ಗಳಲ್ಲಿ ಭಕ್ತರ ತಲೆಯ ಮೇಲಿಟ್ಟು ಆಶೀರ್ವದಿಸುವ, ವಿಷ್ಣುಪಾದಾಂಕಿತ |10 | ಶಠತ್ವ (ನಾ). ಕೆಟ್ಟತನ ; ದುಷ್ಟತನ : ""ಚಹ ಚುಹ . . . ಡುಹ - ಪರಿಕಲ್ಕನೇ, 

ವಾದ ಒಂದು ಬಗೆಯ ಲೋಹದ ಕಿರೀಟ: ಶ್ರೀಘಂಟಾವತಾರ ಪರಕಾಲಸ್ವಾಮಿ ಶಠತ್ವದೊಳ್‌'' (ಕಾಶಕೃ. ೬೫). [೫ಂ.) 

ಗಳವರಿಗೆ ಮೊದಲು ತೀರ್ಥ ತಿರುಮಾಲೆ ವರಶೆವಿನಿಯೋಗ ಶ್ರೀಶಟಗೋಪ ಮುಂತಾದ ಶಠಪ್ರಕೃತಿ (ನಾ). ದುಷ್ಪಸ್ವಭಾವದವನು: ಶಠಪ್ರಕೃತಿ ನಿರ್ಗುಣಂ ಸಕಲಧರ್ಮ 

ಸಕಲಮರಿಯಾದೆಗಳಂನ್ನು ಪ್ರಥಮತಾ ಕೊಡುವಂತ ಅಪ್ಪಣೆ ಕೊಡ್ಲಿ ಭೂಚಾವಳೀಕುಶಾರನಿರದೆಯ್ದಿದಂ (ಪಂಚತಂ. ೯೧-೧೬). [ಸಂ.) 


(ಮೈಆರಿ. ೧೯೩೮, ೧೯-೮; 1811). ಶಠಕೋಪ : ಅರ್ಚಕರ್ಕೊರಲ್ಲೆ ದುಂಡು ಶಠಾಗಮಿಕ (ನಾ). ವಂಚನೆಯಲ್ಲಿ ಪಾರಂಗತನಾದವನು; ದಗಾಕೋರ: 
ಮಲ್ಲಿಗೆದಂಡೆಯಂ ತಲೆಯರ್ದೆ .ಭುಜಂಗಳ್ಲೆ ಶಠಕೋಪಮಂ ಕೆಯ್ದೆ ತೀರ್ಥಮಂ | 15 ಶಠಾಗಮಿಕ ನಿನಗಂಜುವನು (ಕುವ್ನಾಆ. ೧೪-೨೯). [ಸಂ.] 
ಬಲಿಕ್ಕಭಯಹಸ್ತಮಂ ಕುಡೆ ಅಂಗೀಕರಿಸಿ (ಚಕವಂ. ೧೩೧). ಶಠಗೋಪ : ಮಹಿಶೂರ ಶಠಾರಿ (ನಾ). ಎ ಶಟಗೋಪ : ವೃಕ್ತಿವಡೆದ ಶಠಾರಿಯ ಭಕ್ತಿಯಂತೆಯುಂ ಸನ್ನದಮಾದ 


ಸಂಸ್ಥಾನ . . . ಕೃಷ್ಣರಾಜವಡಯರವರು ಸಮರ್ಪಿಶಿದ ರತ್ನಪಡಿ ಶಠಗೋಪ ನಾಥಮುನಿಯ ಬಿನ್ನಣದಂತೆಯುಂ . . . ಶ್ರೀವೈಷ್ಣವರ ಭಾಗ್ಯದಂತೆಯುಂ ತೋರ್ಪ 
(ಮ್ಮಆರಿ. ೧೯೩೮, ೩೫-೨ :). ಶಡಗೋಪ: ಕಡುಗಿ ವಿಭಾಗಿಸಿ ಕರಣದ ಪಡೆಯ ಶ್ರೀರಾಮಾನುಜರಡಿಗೆಟಗಿ (ಚಕವಂ. ೧೧೯); ಅರ್ಚಕ ತಲೆಯ ಮೇಲೆ ಶಠಾರಿ ಇಟ್ಟುಕೊಂಡು 
ಶಡಗೋಪವೆಸರನು ಪಡೆದಗ್ಗಡೆಯ ಪಿಡಿದಿರುವೆನು (ಗೀತಗೋ. ೪೫). "ಶಠಾರಿ' ಪರಾ. ಸೊಂಟದುದ್ದ ನೀರಿನಲ್ಲಿ ನಿಂತುಕೊಳ್ಳುತ್ತಾನೆ (ಗರುಜಾ. ೬೮). (€ ತಮಿ. ಚಟಾರಿ। 
(- ತಮಿ. ಚಟಕೋಪಮ್‌; ತೆಲು. ಶಟಕೋಪಮು./ಸಂ. ಶಟಗೋಪ ಎ |20| ಶಠೆ (ನಾ). ವಂಚಕಿ ; ಮೋಸಗಾತಿ: ಕಿಸುಗುಳಿ ಕಳ್ಳೆ ಮೂರ್ಚೆ ಶಕೆ ಪಾಪಿ 
ಒಬ್ಬ ಆಚಾರ್ಯರ ಹೆಸರು] ಕುರೂಪಿಯ ಸತ್ಯವಾದಿ . . . ದುರಾತ್ಮೆಯಪ್ಪ ವಧು ಸಜ್ಜನಮೇ (ಮಡತಿ. ೮-೭). 
ಶಟವಿ "ಸೆಟವ್ಮಿ' ನೋ. (ಶಠ + - ಎ] 
ಶಟಿ (ನಾ). ಒಂದುಬಗೆಯ ಸಸ್ಕ; ಕಾಡುಅರಿಶಿನ: ""ಶಟೀ . .. ಪಲಾಶಃ - ೫| |ಶಠ್ಮೆ (ನಾ). ಮೋಸ; ವಂಚನೆ: ಶಠೆಯಿಂದಾದ ಅಜಾಂಡಬ್ರಹ್ಮಾಂಡಕೋಟಿಗಳ 
ಗಂಟಿಕಚೋರ'' (ಸಿದ್ಧಾಂತಿ. ೧೪೭). [೫೦. ಶಟೀ।] ನುಂಗಿಪ್ಪ ಲಿಂಗವೇ (ಉರಿಪೆ.ಕ. ೮೯-೧೫೨); ಅಮಿತವಹ ಪ್ರಿಯಯಿಂದ ಶಠೆಯಿಂದ 
ಶಟುಕರ್ಮ (ನಾ). ಬ್ರಾಹ್ಮಣನು ಆಚರಿಸಬೇಕಾದ ಅಧ್ಕಾಪನ, ಅಧ್ಯಯನ, |25, ಲಾದೊಡಂ ನಮಸ್ಕಾರಕೃತೆ ಲಿಂಗ ಸರ್ವಪಾಪಂ ಹರೋಹರಯೆಂದುದಾಗಿ ಮತ್ತೆ 
ಯಜನ, ಯಾಜನ, ದಾನ ಮತ್ತು ಪ್ರತಿಗ್ರಹಗಳೆಂಬ ಷಟ್ಕರ್ಮಗಳು : ಸುಮತಿಗಳು ಗುರುಲಿಂಗಜಂಗಮಕೆ ವಂದಿಸಲು (ಗುರುಚಾ. ೭-೯೬). (ಸಂ. ಶಠ] 
ಜಪ ನಿಯಮ ಹೋಮ ಸ್ವಾಧ್ಯಾಯ ಧ್ಯಾನ ಧಾರಣ ಮೋನಾನುಷ್ಠಾನ | | ಶಡಗೋಪ "ಶಟಗೋಪ' ನೋ. 
ಪರಾಯಣರುಂ . . . ಶಟುಕರ್ಮ್ಮನಿಯತರುಂ (ಸೌಇಇ. XX. ೧೯೯-2೦೪; 1250). ಶಣಕಿ (ನಾ). ಒಂದು ಬಗೆಯ ಮೂಲಿಕೆ: “ಕಲಪುಃ - ಶಣಕಿ'' (ಓಪಧಿ. ೨೦). 
[೬ ಸಂ. ಷಟ್ಕರ್ಮನ್‌] (?.1ತಮಿ . ಚನಕಿಪ್ಪುಣ್ಬು, ಚಾಣಾಕ್ಕಿ) 
ಶಟೈ (ನಾ). ಒಂದುಬಗೆಯ ಮಾನು : ಮುದುಕಿ . . . ಮೊಮ್ಮಗನಿಗಾಗಿ 3 | ಶಣಗ (ನಾ). (?): ""ಗಂಟಿಕ್ಕುವಂ ಶಣಗನಕ್ಕು'' (ಮಂಗರಾ. ೧೦೨-೩). 19 
. .. "ಖೊಟ್ಟ ರೊಟ್ಟಿ' ಹಾಗೂ "ಶಟೈಯ ಖಾರಪಳದಿ' ಮಾಡಿಟ್ಟಿದ್ದಾಳೆ (ಹೊಸಕ್ತಿ. ೬೬) ಶಣಪುಪ್ಪಿಕೆ (ನಾ). ೧. ಗಜ್ಜುಗದ ಗಿಡ. ೨. ಸೆಣಬಿನ ಗಿಡ. [ಸಂ. ಶಣಪುಷ್ಟಿಕಾ] 
(?] ಶಣಸೂತ್ರ (ನಾ). ಸೆಣಬಿನ ಹಗ್ಗ: ಪ್ರಣವಂ ಶೃಂಖಲೆ ಸಾರಮೇಯ 
ಶಠ (ಗು). ೧. ಕೆಟ್ಟತನದ; ದುಷ್ಟತನದ. (ನಾ). ೨. ದುಷ್ಪ; ಧೂರ್ತ: ಮಮರ್ದಾಮ್ನಾಯಂ ಪುರಾಣವ್ರಜಂ ಶಣಸೂತ್ರಂ . . . ನಾರಾಚಂ ತಪೋವಿಸ್ತರಂ 
""ಖಳನುಗ್ರಂ ಪಾಪಿ, ದುಷ್ಟಾತಕ(ನವನೆ) ಶಠಂ ದುರ್ಜನಂ ತಾನನಾರ್ಯಂ'' (ಶಬಶಂ. ೩-೨೪). (೫೦.] 


(ವಸ್ತುಕೋ. ೧೦೦-೧೧) ; ಧನುವಿನೊಳಿರೆ ಚಂದ್ರಂ . . . ಶಠನುಮವಂ (ಚಾತತಿ. ೨೦-೯); 
ಹಿಂಸಾಪರನ ಹಿಸುಣನ ಶಠನ ಕೃಪಣನ ನರಕವಾಗಲಿ ಕೊಲ್ಲವಿದ್ದರೆ ನಾಳೆ ಸೈಂಧವನ 
(ಕುವ್ಮಾದ್ರೋ ೪-೩೭); ಶಠನು, ಸ್ವಜನನಿರ್ದಯನಾ ಸುಯೋಧನನು (ಬಾಸನಾ. ೩೯). 
೩. ಮೋಸ; ವಂಚನೆ: ಠಕ್ಕಿತೆಯರಧಮೆಯರು ಕತ್ತಿಗೆ ಮಿಕ್ಕ ಗೋಟುಗಳಣಕಿಗಳು 
ಶಠದಿಕ್ಕೆಯರು (ಬಸಪ. ೪೦-೫೨). ೪. [ಕಾವ್ಯಮಾ! ಶೃಂಗಾರನಾಯಕರಲ್ಲಿ ಒಂದು 
ವಿಧ; ಅನೇಕ ನಾಯಿಕೆಯರಲ್ಲಿ ಸಮಾನಾನುರಾಗವನ್ನು ತೋರುತ್ತ, 
ಆಂತರಂಗಿಕವಾಗಿ ಒಬ್ಬಳನ್ನು ಹೆಚ್ಚಾಗಿ ಪ್ರೀತಿಸುವವನು : ಶಠನೆಂದರೆ, ಅನೇಕ 


35|ಶತ (ನಾ). ೧. ಒಂದು ಸಂಖ್ಯಾವಾಚಕ; ನೂರು: ಯಕ್ಕಂ ದಾಹಂ ಶತಂ 
ಸಾವಿರ ದಾಸಾವಿರ ಲಕ್ಷ್ಮ ದಹಲಕ್ಷಾ (ಭಾಸ್ಕರ. ೧೧-೬); ವರುಷಶತ ಗತವಾದರಳಿಯ 
ದನುರಾಗದಲಿ, ಹರುಷಭೋಗದಲಿ ! (ಚಿತ್ರಾಂಗ. ೬೫-೧೭೬೨). ೨. ಬಹಳ; ಅನೇಕ : 
"ಶತದಲ' ಪರಾ. ೩. [ಗಣಿತ] ಸಂಖೆಯ ಸ್ವಾನಗಳಲ್ಲಿ ಮೂರನೆಯ 
ಸ್ಥಾನ ಮತ್ತು ಮೂರು ಅಂಕೆಗಳನ್ನುಳ್ಳ ಒಂದು ಸಂಖ್ಯೆ: ತೃತೀಯಂ 

40 ಶತಮಿತ್ಕಾಷುಃ (ವ್ಯವಹಾ. ೮). 
ಶತಂಪಾತಾಳ ನ. (ಆಲಂ) ಅತ್ಮಂತವಾದ ಆಳ; ಬಹಳ ಆಳ: 


ಆತಾ ಅತ, 3 ಿಾಜಾಜಾಾಹ್‌33-ಡಹಾಹಾಜ್‌ ತಾತಾ. 


ನಾಯಿಕೆಯರಲ್ಲಿ ಹೊರಗೆ ಸಮಾನವಾದ ಅನುರಾಗವನ್ನು ತೋರಿಸುತ್ತ ಒಳಗೆ ಒಬ್ಬಳನ್ನು ಹರಲಾಲನಿಗೆ . . . ನೈರಾಶ್ಮದ ಶತಂಪಾತಾಳದ ಪಂಕವನ್ನು ಆಲೋಡನ ಮಾಡಿ 
ಹೆಚ್ಚಾಗಿ ಪ್ರೀತಿಸುತ್ತ ಮತ್ತೊಬ್ಬಳಿಗೆ ತೊಂದರೆಮಾಡುವವನು (ಕಪಟ. ೨೧೦); ನೋಡುವ ಅವಧಿ ಹೆಚ್ಚಿತು (ಇಪ್ರಕ. ೩೨೮). ಶತಂಸಾಟ = (ಆಲಂ) ಹೆಚ್ಚುಹೆಚ್ಚಾಗಿ; 
ಶೃಂಗಾರನಾಯಕರಲ್ಲಿ ದಕ್ಷಿಣ, ಧೃಷ್ಟ, ಅನುಕೂಲ, ಶಠ ಎಂದು ನಾಲ್ಕು ವಿಧ ಬಹಳವಾಗಿ (?): ನಾನು ಶತಂಸಾಟಿ ಹಟ ಮಾಡಿ... ಆ ಐದು ರೂಪಾಯಿ ಬರುವ 
(ಸಂನಾಟ. ೧೮). |ಸಂ.) 45 ಹಾಗೆ ಮಾಡಿದೆ (ಸರಸ. ೨). ಶತಶತಮಾನ = ನೂರಾರು ವರ್ಷ; ಅನೇಕ ವರ್ಷ: 


ಶಠಕೋಪ "ಶಟಗೋಪ' ಮೋ. ತತಶತಮಾನಗಳಿಂತು ಧುಮುಕಿದೆ! ಪನತಿಮಿರದ ಪಾತಾಳದ ಗರ್ಭಕೆ ಧುಮುಕಿದೆ! 


ಶತಕ (ನಾ). ೧. ನೂರರ 


ಶತಕ 


(ಪಾಂಚಜ. ೫೪-೩). ಶತಾಯ ಗತಾಯ = (ಆಲಂ) ಏನೇ ಆದರೂ; ಎಷ್ಟೇ 
ಕಷ್ಟವಾದರೂ : ಶತಾಯ ಗತಾಯ ನಿಮ್ಮ ಕೇಸು ನಡಸೋದಷ್ಟೇ ಅಲ್ಲ, ಗೆಲ್ಲಿಸಿ 
ಕೊಡೋದು ನನ್ನ ಭಾರ (ಚಂದತೋ. ೧೪೯). ಸಂ.) 

ಮೊತ್ತ ; ನೂರು. ೨. ನೂರು ವರ್ಷಗಳ ಕಾಲಮಾನ; 
ನೂರುವರ್ಷ; ಶತಮಾನ : ಇದರ... ಆಂತರಿಕವಿಭಜನ ಅರ್ಥಪೂರ್ಣವಾಗಿದೆ, 
ಪಾಂಡಿತ್ಮಪೂರ್ಣವಾಗಿದೆ ಎಂದು ಈ ಶತಕದ ಆದಿಯಲ್ಲಿ ವರ್ಣಿಸಿದ್ದಾನೆ (ಗ್ರಂಢಾಲ. ೨೫): 
ಕ್ರಿಸ್ವಾಬ್ದದ ನಾಲ್ಕೆ ,ದನೆಯ ಶತಕಗಳ ನಡುವಣ ಧಾರ್ಮಿಕ ಹಾಗೂ ಸಾಮಾಜಿಕ 
ಸ್ತಿತ್ಕಂತರಗಳ ಸ್ತೂಲಪರಿಚಯವಾದರೂ ಇರುವುದು ಅವಶ್ಮವಿದೆ (ಕರ್ಣಾಟ. ೪೩೦). 
೩. ಸಾಮಾನ್ಕವಾಗಿ ನೂರುಪದ್ಕಗಳುಳ್ಳ ಒಂದು ಕೃತಿ: ಧರೆಯೊಳ್‌ ಕೈಕೊಂಡು 
ರಕ್ಷಾಶತಕವನೊಲವಿಂ ಪ್ರೇಮದಿಂ ನಚ್ಚಿ ಪೇಳ್ತಂ ಹರಿದೇವಂ (ರಕ್ತಾಶ. ೧೭-೧೦೦) ; 
ಜಳದಿಂದಂ ಗಂಧದಿಂದಂ ಸರಳಶತಕದಿಂದಂ ಸುಪುಷ್ಪಂಗಳಿಂದಂ ವಿಳಸತ್ಸಾನ್ನಾಯ್ಕದಿಂದಂ 
ಥಳಥಳಿಸುವ ದೀಪಂಗಳಿಂ . . . ಪೂಜಿಸಿದನೊಸೆದು (ಬಾಧಪು. ೧೧-೧೬೮). (ಸಂ. 
ಶತಕುಂಭ (ನಾ). ೧. ಒಂದು ಪರ್ವತದ ಹೆಸರು; ॥ ಇದರಲ್ಲಿ ಚಿನ್ನವು 
ದೊರಕುವುದೆಂಬ ಪ್ರತೀತಿಯಿದೆ. ೨. ಒಂದು ಯಾಗದ ಹೆಸರು: ಅವರು 
ಶತಕುಂಭವೆಂಬ ಯಜ್ಞವನ್ನು ನೋಡುವುದಕ್ಕಾಗಿ . . . ಹೋದರು (ಬಾಲಪ್ಪ. ॥. ೯೨೪). 

[ಸಂ.1 
ಶತಕೋಟಿ (ನಾ). ೧. ಇಂದ್ರನ ಆಯುಧ; ವಜ್ರಾಯುಧ : ದೂಟಿ ಬಿದ್ದವು ಸೀಸಕವು 


ಶತಕೋಟಿ ಪಾಯದ ಘಟನೆಯೊಳು ಶತಕೋಟಿ ಘಾಯಕೆ ಸಿಡಿದ ಹೇಮಾಚಳವದ | 


ತುದಿಯಂತೆ (ಕುವ್ಯಾಗ. ೭-೧೨) ; ಸಾನಂದಮುನಿವರದ ಯೇನಾದ್ರಿ ಶತಕೋಟಿ ನೀನೆ 
ಗತಿಯಾಗೆನಗೆ (ಗುಕುಚಾ. ೯-೪೭). ೨. ಒಂದು ಸಂಖ್ಯೆ ; ನೂರುಕೋಟಿ : “ಏಕಂ 
ದಹಂ . . . ಶತಕೋಟಿಯರ್ಬುದನ್ಯರ್ಬುದಂ'' (ಮೆಂಗರಾ. ೧೦೫-೧೨) ; ಸಲಿಸಿ ತಾಂ 
ಶತಕೋಟಿವರುಷಂಗಳೊಳೆ ಮೇಣ್‌ ಸಾಸವೆಯ ತೋರದ ಶಿಲೆಗಳನೆ ಮಲಿದುಗ್ರತಪವಂ 
ಮಾಡಿದಾತಂಗೆ ಒಲಿದು ( ಬಸಪು. ೧-೬೫). ೩. [ಗಣಿತ] ಸಂಖ್ಯೆಯ ಸ್ಥಾನಗಳಲ್ಲಿ 
ಹತ್ತನಯ ಸ್ಥಾನ ಮತ್ತು ಹತ್ತು ಅಂಕೆಗಳಿರುವ ಒಂದು ಸಂಖ್ಯೆ: ಕೋಟಿ 
ದಹಕೋಟಿ ಶತಕೋಟಿ ಅರ್ಬುದಾ . . . ಇವು ೩೨ ವಪುಘಡಣೆ ಹೆಸರುಗಳು 
(ಭಾಸ್ಕರ. ೧೧ -೭). [ಸಂ.] 

ಶತಕ್ರತು (ನಾ). ೧. ನೂರುಯಾಗ : ಕೃತಯುಗದೊಳ್‌ ಹರಿಶ್ಚಂದ್ರನೆಂಬ ಚಕ್ರವರ್ತಿ 
ಶತಕ್ರತುವಂ ನಿರ್ವರ್ತಿಸಿ ... ಮಹೀತಳಮಲ ಮಂ ಧರಾಮರರ್ಕಳ್ಗೆ ದಕ್ಷಿಣೆಗೊಟ್ಟಂ 
(ಪಂಪಭಾ. ೬-೧೭ ವು. ೨. ನೂರುಯಾಗಗಳನ್ನು ಮಾಡಿದವನು ; ಇಂದ್ರ : 
ಕ್ರಮದಿಂ ಪೂಜಿಸುವಂ ಶತಕ್ರತುವ ಪೂಚಾವಸ್ತು 
(ಪುಪ್ಪಪು. ೧೧-೫೬). [ಸಂ.1 


ಕಲ್ಪದ್ರುಜಾತಮೆ ಪೂಜ್ಮಂ 


ಶತಖಂಡ (ನಾ). ೧. ನೂರಾರು ಚೂರಾದುದು; ಛಿದ್ರಛಿದ್ರವಾದುದು: 


ಕಾವೇರಿಯ ನೀರ್ವೊಲಿತ್ತ ಬರೆ ನಿಮ್ಮ ಬಲಂ ಶತಖಂಡಮಾಗದೇ (ಕಾವ್ಯಸಾ ೪೩೫ ಶೂದ್ರಕ): 
ಪ್ರತಿಮಾರೂಪಮುಘಾತಿ ಪ್ರತಿರೂಪದ ಗರ್ವಪರ್ವತಾರೂಢತೆಯಿಂ ಶತಖಂಡಂ 
ಮಾಡಿದುವೇನತರ್ಕಮೋ ಜಿನನ ಪಡದಪಾತಿವಿಫಾತಂ (ಶಾಂತಿ. ೧೨ ೩೨). 
೨. ಚಿನ್ನ; ಬಂಗಾರ. ಸಂ.) 


ಶತಘ್ನಿ (ನಾ). ೧. ಚೂಪಾದ ಮೊನೆಗಳಿಂದ ಕೂಡಿದ ಗುಂಡಾಗಿರುವ ಒಂದು 


ಬಗೆಯ ಆಯುಧ: ಬಿಲ್ಲು ತೀರು . . . ಶತಫ್ನಿ . . . ಖೇಟಕ ಮುಂತಾದ 
ಶತ್ರುಜಯಾತ್ಮರಕ್ಷಾದಿ ಸಾಧನವಿಶೇಷಂಗಳಿಂದಲೂ (ವಿವೇಕ. ೨೬೬: ಶತಮ್ಲಿಗಳ್‌, 


ಯಷ್ಟಿಗಳ್‌ . .. ಭೀಕರಂ ತಾನಾಗಿ ಜೃಂಭಿಸಿದುದು (ಶ್ರೀರಾಮಾ. ೭೫೦-೪೪). ೨. ತೋಪು; | 40; 


ಫಿರಂಗಿ : ಕೋಟೆಕೊತ್ತಳಗಳ ತಾಗಿ ಕೆಂದೂಳ್ಪಹ ದಾಟಿ ಪಾಣುವ ಶತಖ್ಲಿಗಳ ಮಾಟಿನ 
ಗುಂಡುಗಳೆಸೆದುವು (ಕಂನವಿ.೧೨-೧೯) ;ಹತ್ತಿರಿರ್ದೊಂದರೆಯನೆತ್ತಿ ಸಿಡಿರೋಷದಿಂ ಬಿಟ್ಟನ್‌ 
ಶತಥ್ನಿ ಗುಂಡಿಡುವಂತೆ (ಶ್ರೀರಾಮಾ. ೩೦೬-೧೩೨). ೩. ಹೆಣ್ಣುಚೇಳು. ೪. ಒಂದು 
ಬಗೆಯ ಗಂಟಲುರೋಗ. ೫. ಒಂದು ಬಗೆಯ ಗಿಡ. (ಸಂ. ಶತಫ್ನೀ]. 


ಶತಚೂರ್ಣ (ನಾ). ನೂರಾರು ಚೂರು ; ಛಿದ್ರಛಿದ್ರ : ಕೋಪಿಸುತೆದ್ದು ಸೆಳೆದು | 45 


ಸಜ ನೆ ಸೀಳೆ ಸಂದಣಿಸಿ ಶತಚೂರ್ಣವಾಗಿ ನೆಲದೊಳು ಬೀಳೆ (ನಂಬರ. ೭-೮೬). [ಸಂ.] 


೮೦೭೨ 


ಶತಪಥ್ಮ 


| ಶತಚ್ಛಿದ್ರ (ನಾ). ಎ ಶತಚೂರ್ಣ: ವರಧರ್ಮರೂಪನಂ ಕಾನನಕೆ ಕಳುಪೆನ್ನು 
| ತೊರೆವ ನಾಲಗೆ ಶತಚ್ಛಿದ್ರಮಾಗದೆ (ವಂಕಾರಾ. ೨-೬-೫೧). [ಸಂ.] 

ಶತತಂತ್ರಿ (ನಾ). ಒಂದು ಬಗೆಯ ವಾದ್ಮ: ಅವರ ಗಾಯನದಲ್ಲಿ ಸಹಾಯ ನೀಡಲು 

ಕಾಲಕ್ರಮೇಣ 'ಶತತಂತ್ರಿ' ಅಥವಾ 'ವಾನಾ' ಎಂಬ ಪಾದ್ಮವನೂ, "ಛೂಮಿಯಂದ್‌ಬಿ' 

2 ಎಂಬ ಲಯವಾದ್ಕವನ್ನೂ ಅವರು ಸೃಷ್ಟಿಸಿಕೊಂಡರಂದು ತಿಳಿದುಬಂದಿದೆ (ಸಂಗೀಚಂ. ೨೨). 

ಸಂ. ಶತತೇಂತ್ರೀ] 
| ಶತತಾರೆ (ನಾ). [ಜ್ಕೋಶಿ] ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಒಂದು; ನೂರು 
ನಕ್ಸತ್ರಗಳನ್ನು ಒಳಗೊಂಡಿರುವ ಒಂದು ತಾರಾಪುಂಜ ; ಶತಭಿಷಾನಕ್ಷತ್ರ. 

(ಸಂ. ಶತತಾರಾ। 
10 | ಶತದಲ, ಶತದಳ (ನಾ). ಅನೇಕ ಎಸಳುಗಳನ್ನು ಹೊಂದಿರುವುದು; ತಾವರೆ; 
| ಕಮಲ: ಅಭವಂ ಕ್ಲಿತಿಧರೇಂದ್ರಸುತಾಸ್ಯಶತದಲ (ಪಾಠಾ. ಳ)ಮದಮಧುವ್ರತನು 
(ಬಸು. ೧೩-೩೦). ಶತದಳ: ಈ ಮಾನಸಚಾತ ಶತದಳಂ ಗುಣಯುಕ್ತಂ . . . ಕುಡುಗೆ 

ನಲವಂ ಗೆಲವಂ (ವಸ್ತವಂ. ೧೨೨). ([ಸಂ.1 
ಶತದಲಾಸನ (ನಾ). ಕಮಲವನ್ನು ಪೀಠವಾಗಿ ಉಳ್ಳವನು ; ಬ್ರಹ್ಮ : ಶತದಲಾ 
[ಪಾಠಾಂ. ಳಾ|ಸನ ಶತಮಖಾಮರ ಸಶಶತದಳಂ ಪ್ರತ್ಮಕ್ಷಮಾಗಿರ್ದ 

[ಸಂ.) & 

ಶತದಳ "ಶತದಲ' ನೋ. 

ಶತಧರ್ಮ (ನಾ). ವ ಶತಕ್ರತು ೨: ಪರಮೇಷ್ಠಿ ಶತಧರ್ಮವಂದಿತಪದಾಂಭೋಜ 

ಒಲಿದು ಪಾಲಿಪುದೆನ್ನೆ ಸಂಗಮೇಶ್ವರಪ್ರಸನ್ನ (ಪ್ರಾಢರಾ. ೧೭-೧). (ಸಂ.) 

ತತಧಾರ (ನಾ). ನೂರು ಅಲಗುಗಳನ್ನುಳ್ಳುದು ; ವಜ್ರಾಯುಧ: ಶತಧಾರೋ 

ದೃತ್ತನುತ್ರಂ ತವದೊಣೆ ವಿಧ್ಯತೋಚ್ಚೆಂಡಗಾಂಡೀವಮುಜ್ಞ್ಯಂಬಿತ . .. ಅತ್ಸುದ್ದತ 
ಬಾಹಾದರ್ಪಂ (ನೇಮಿಪು ೧೨-೧೫೨). 1ಸಂ.) 
ಶತವೃತಿ (ನಾ). ೧. ವ ಶತಕ್ರತು ೨: ಶತಧೃಶಿ ಸೂಸಿದನು ಪುಷ್ಪಾಂಜಲಿಯ ಮಳೆಯ 
(ನಿಭಾಗ. ಇ ೮:೬೨). ೨. ಬ್ರಹ್ಮ: ತನ್ನಯ ಲೀಲೆಯದು ಮಿಗಿಲೊತ್ತೆ ತಾನದನರಿತು 
ತನ್ನಯ ಚಿತ್ತದಲಿ ನಿರ್ಮಿಸುತಲಾ ಶತಧೃತಿಯನಾವಾಗ (ಗಗತಾ. ೫-೨೨). ೩. ಗೌತಮ 
ಖಷಿಯ ಮಗನೂ ನಿಮಿಕುಲದ ಪುರೋಹಿತನೂ ಆದ ಶತಾನಂದ: 'ಈ 
ರಹಸ್ಮಮಂ ಬಿಲ್ಲೋಜನಪ್ಪ ಶತಧೃತಿಯಂ ಕೇಳೆಂದು ಮಾರ್ನುಡಿದಂ 
(ರಾಮಾಶ್ರ. ೪೮-೨). |ಸಂ.1 

ಶತದೃತಿಪೌತ್ರ (ನಾ). ಬ್ರಹ್ಮನ ಮೊಮ್ಮಗನಾದ ರಾವಣ : ಶತಧೃತಿ 
ಪೌತ್ರನುಂ ಜಿತಜಗತ್ರಯವೀರನುಮಾಗಿ ನೀಂ ಮಹಾಸತಿಗವನಿಜೆಗನ್ಶವಧುಗಾಟಿಸೆ 
(ಪಂಚತಂ. ೧೬೫-೩). 1ಸಂ.| 

ಶತನಾಮೆ (ನಾ). ೧. ಒಂದುಬಗೆಯ ಸೊಪ್ಪು ; ಸಬ್ಬಸಿಗೆ : ““ಶತನಾಮೆ 
[ಪಾಠಾಂ. ಮಿ| ಶತಪುಷ್ಟಿಯೆನೆ ಸಬ್ಬಸಿಗೆ ಚೋಪಾರನಾಮಂ'' €ಮಂಗರಾ. ೪೧-೩೪), 
೨. ಒಂದುಬಗಯ ಹೂವು : (8. (೫. ಶತನಾಮಾ] 

35] ಶತಪತ್ರ (ನಾ). ೧. ಇ ಶತದಲ : ವಿದಳಿತನುತ ಶತಪತ್ರದ ಪುದುವಿನೊಳಿರದಗಲೆ 
ಮೋದ ಹಂಸನನಟಸಲ್‌ (ಪಂಪಭಾ. *-೫೩); ಭಾವಿಸೆ ಪೋಲ್ತುದು . . . ಜಲದೇವಿಯ 
ಪಿಂಭಾತಪತ್ರಮನೆ ಶತಪತ್ರಂ (ಗದಾಯು. ೬-೪೧). ೨. ಸಾರಸಪಕ್ಷಿ : ""ಸಾರಸದಲ್ಲಿಯುಂ 
ಶತಪತ್ರಮೆ೧ಿಬುದು'' (ಹಲಾಯು. ೧೩೨-೯). ೩. ಮರಕುಟಿಗನ ಹಕ್ಕಿ. ೪. ಒಂದು 

| ಬಗೆಯ ಹೂವು ; ಸೇವಂತಿಗೆ. ೫. ಇಂದ್ರ. "“ತಾವರೆ ಸಾರಸವಕ್ಕಿಯು ಸೇವಂತಿಗೆ 
ಸುರಪ ನಾಲ್ಕು ಶತಪತ್ರಾಖ್ಯಂ'' ;ನಾನಾಕಂ. ೨). [ಸ0.] 

ಶತಪತ್ರಕ (ನಾ). ಎ ಶತಪತ್ರ ೩: ""ಶತಪತ್ರಕಃ, ದಾರ್ವಾಗಣಟಃ - ೨ ಮರಗುಟಕನ 

: 1 ಹಕ್ಕ'' (ಸಿದ್ದಾಂತಿ, ೧೫೮). [ಸಂ 

| ಶತಪಥ, (ನಾ). ನೂರು ಅಧ್ಯಾಯಗಳನ್ನೊಳಗೊಂಡ, ಶುಕ್ಲೆಯಜುರ್ವೇದಕ್ಕೆ 
| | ಸಂಬಂಧಿಸಿದ ಒಂದು ಬ್ರಾಹ್ಮಣಗ್ರಂಥ : ಮನುವು ಆ ಮತ್ಸ್ಯವನ್ನು ಆ ನದಿಯಲ್ಲಿ 

| ದೊಡ್ಡದಾಗಿ ಬೆಳೆಸಿದ್ದು ... ಮೊದಲಾದ ಸಂಗತಿಗಳೆಲ್ಲವೂ ಶತಪಥದಲ್ಲಿ ಹತ್ತನೆಯ 
|. ಕಂಡಿಕೆಯವರಗೂ ಪ್ರಸಕ್ತಗೊಂಡಿದೆ (ಭಾರದ. ೧೪೬). [ಸಂ.] 


15 | 


(ಬಸಪು ೧೬-೨೬). 


20 


25 


BN 
೧ 


30 


ಶತಪಥ್ಮ 


ಶತಪಥ್ಮ (ನಾ). ಅನೇಕ ಹೆಜ್ಜೆಗಳನ್ನು ಅತ್ತಿಂದಿತ್ತ ಇತ್ತಿಂದತ್ತ ಹಾಕುವಿಕೆ : 
ಶತಪಥಮಲೆವನೇಕವಂ, ಏಕಾಂಗಿ ? (ಶ್ರೀರಾಮಾ. ೨೭೮-೬). 
ಶತಪಥ ತಿರುಗು ಎ ಅತ್ತಿಂದಿತ್ತ ಇತ್ತಿಂದತ್ತ ನಡೆದಾಡು: ಅವರು ಚಣಕಾಲ 
ಏನು ಮಾಡುವುದೆಂದು ಶತಪಥ ತಿರುಗಿದರು (ರಾಜ್ಮೋದ. ೧೯೦); ಬೆಟ್ಟದ ಒಡೆಯರು 
- : ಒಂದೆಡೆಯಲ್ಲಿ ಶತಪಥ ತಿರುಗುತ್ತಿದ್ದರು (ಒಡೆಕ. ೧೨). ಶತಪಥ ಹಾಕು - ಶತಪಥ 
ತಿರುಗು: ಆಚೀಚೆ ಪ್ಲೇಟ್‌ಫಾರ್ಮಿನಲ್ಲಿ ಶತಪಥ ಹಾಕಿದ (ಆನಿ. ೬); ಏನು ಮಾಣಿ 
. ಶತಪಥ ಹಾಕುತ್ತೀಯಲ್ಲ (ಮೂಕಜ್ಜಿ. ೭೦). [೯ ಸಂ. ಶತಪದ್‌] 
ಶತಪಥಂಬೋಗು (ಕ್ರ (ಕ್ರಿ). ಅತ್ತಿಂದಿತ್ತ ಇತ್ತಿಂದತ್ತ ನಡೆದಾಡು, - ತಿರುಗಾಡು: 
ಆಃ! ಚಂದ್ರಶಾಲೆಯೊಳೊರ್ಮೆಯುಂ ಶತಪಥಂಬೋಗೆ ಬಸವಲ್‌ವ ಗರ್ಭಿಣಿ 
(ರಾಮಾಶ್ವ. ೩೩-೩). (ಶತಪಥ್ಮ * ಪೋಗು। 
ಶತಪಥಬ್ರಾಹ್ಮಣ (ನಾ). ನೂರುಅಧ್ಯಾಯಗಳನ್ನೊಳಗೊಂಡ ಶುಕ್ಲ 
ಯಜುರ್ವೇದಕ್ಕೆ ಸಂಬಂಧಿಸಿದ ಒಂದುಬ್ರಾಹ್ಮಣಗ್ರಂಥ : ಯಜುರ್ವೇದದ 
ತಾಣ್ವಶಾಖೆಯ ಶತಪಥಬ್ರಾಹ್ಮಣದ ಕಡೆಯ ಕೆಲವು ಅಧ್ಕಾಯಗಳೇ ಬೃಹದಾರಣ್ಯಕ 


(ಭಾರದ. ೩೮) ; ಶತಪಥಬ್ರಾಹ್ಮಣದಲ್ಲಿ "ಯಾರು ಯಧಥಾರ್ಥಭಾನವಿಂದ 

ಮಯಜ್ಞಗಳನ್ನಾಚರಿಸುವುದಿಲ್ಲವೋ ಅವರು ಮರಣಾನಂತರ ಪುನಃ ಹುಟ್ಟಿ 

ದುಃಖವನ್ನನುಭವಿಸುವರು'' ಎಂದು ಹೇಳಿರುವುದು (ಭಾತತ್ತ್ವ. ೨೪). (ಸಂ.! 
ಶತಪದ (ನಾ). ಎ ಶತಪಥ್ಮ : ಶ್ರೀಮಂತರೊಬ್ಬರೆ ತಮ್ಮ ಮನೆಯ ಪಡುಸಾಲೆಯ 


ಶತಪದ ಮಾಡುತ್ತಲಿದ್ದಾರೆ (ತಡುಗು. ೩೧). (ಸಂ. ಶತಪದ್‌। 
ಶತಪದಂಗೆಯ್‌ (ಕ್ರಿ). ಅತ್ತಿಂದಿತ್ತ, ಇತ್ತಿಂದತ್ತ ತಿರುಗಾಡು, - ನಡೆದಾಡು 
ಕೆಯ್ಯ 
ಶತಪದಂಗೆಯ್ದು (ಗೊಲ್ಗೊಥಾ. ೧೫-೩೬೩). 
ಶತಪದಿ (ನಾ). ಅನೇಕ ಕಾಲುಗಳುಳ್ಳ ಒಂದುಬಗೆಯ ಹುಳು; ಜರಿ:ಶತಪದಿಗಳಿಗೆ 


115 
ಭಲ್ಲೆಯದೊಬ್ಬನಾ ಜಾಮದ ಪ್ರಹರಿ ಸಿಲುಬೆಗಳ ಮುಂಗಡೆಯೊಳತ್ತಿತ್ತ 
[ಶತಪದ *- ಕೆಯ್‌ | 
ಶರೀರದ ಪ್ರತಿಭಾಗಕ್ಕೂ ಒಂದು ಜೊತೆ ಒಟ್ಟು ೧೨-೬೯ ಜೊತೆ ಕಾಲುಗಳಿವೆ 
(ಊಟಬೆ. ೧೫). ಸಂ. ಶತಪದೀ। 
ಶತಪರ್ವ (ನಾ). ಅನೇಕ ಗಂಟು ಅಥವಾ ಗಿಣ್ಣುಗಳನ್ನು ಹೊಂದಿರುವುದು; 
ಬಿದಿರು: "“ವಂಶಃ . . . ಶತಪರ್ವಾ, ಯವಫಲಃ, ವೇಣುಃ, ಮಸ್ಮರಃ, ತೇಜಸಃ - ೧೦ 
ದುರು ಹೆಸರುಗಳು'' (ಸಿದ್ಧಾಂತಿ. ೧೪೯). (ಸಂ. ಶತಪರ್ವನ್‌) 
ಶತಪರ್ವಿಕೆ (ನಾ). ೧. ಗರಿಕೆ ಹುಲ್ಲು: '"ದೂರ್ವಾ, ಶತಪರ್ವಿಕಾ . . . 
ಅನಂತಾ - ೬ ಗರಿಕೆಹುಲ್ಲಿನ ಹೆಸರುಗಳು'' (ಸಿದ್ಧಾಂತಿ ೧೪೯೪). ೨. .ಬಜೆ : '"ವಚಾ 
. ಶತಪರ್ವಿಕಾ - ೫ ಬಚೇ ಹೆಸರುಗಳು'' (ಸಿದ್ಧಾಂತಿ. ೧೩೫). (ಸಂ. ಶತಪರ್ವಿಕಾ] 
ಶತಪುಷ್ಪೆ (ನಾ). ಕಾಡುಸಬ್ಬಸಿಗೆ ಸೊಪ್ಪು ; ಶತನಾಮೆ: ``ಶತಪುಷ್ಪಾ, | 
ಸಿತಛತ್ರಾ... ಕಾರವೀ - ೭ ಕಾಡುಸಬ್ಬಸಿಕೇ ಹೆಸರು'' (ಸಿದ್ಧಾಂತಿ. ೧೪೭). [ಸಂ. ಶತಪುಷ್ಪಾ! 
ಶತಪ್ರಯತ್ನ (ನಾ ). ಹೆಚ್ಚಿನ ಯತ್ನ; ಅಧಿಕ ಪ್ರಯತ್ನ : ಯಾವುದು ನಡೆಯಬಾರದು 
ಎಂದು ಅವರು ಶತಪ್ರಯತ್ನ ಮಾಡಿದ್ದರೋ ಆದೇ ಅತ್ಯಂತ ಅನಪೇಕ್ಷಿತವಾದ ರೀತಿಯಲ್ಲಿ 
ನಡೆದುಹೋಗಿತ್ತು (ಮೂರುದಾ. ೨೫೨). [ಸಂ.] 
ಶತಪ್ರಾಸ (ನಾ). ಬಿಳಿಯ ಕಣಿಗಿಲೆ ಗಿಡ ; ಗನ್ನೇರಳೆ : "“ಪ್ರತಿಹಾಸ;, ಶತಪ್ರಾಸಃ 
. ಕರವೀರ: - ೫ ಗನ್ನೇರಳೆ, ಕಣಿಗಲ ಗಿಡದ ಹೆಸರು'' (ಸಿದ್ಧಾಂತಿ. ೧೨೯). 1ಸಂ.] 
ಶತಭಿಷೆ (ನಾ). [ಜ್ಕೋತಿ] ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಒಂದು: ಶತಭಿಷೆ 
ಮೂಲಂ ಫಣಿ ರೇವತಿ ಪೂರ್ವಾಷಾಢೆಯುತ್ತರಾಭಾದ್ರೆಯುಮಾಪತಿಯೆನಿಸಿದ ನಕ್ಷತ್ರಪ್ರತತಿ 
(ಲೋಕೋಪ ೪-೮೫) ಇವುಗಳಲ್ಲಿ ಬಲಗಡೆಯದು ಶತಭಿಷಾ (೨೪) ಯೋಗತಾರೆ 
(ನಕ್ಷತ್ರ ೨೬). (ಸಂ. ಶತಭಿಷಾ। 
ಶತಮಖ (ನಾ). ೧. ನೂರುಯಜ್ಞಗಳನ್ನು ಮಾಡಿದವನು ; ಇಂದ್ರ: 
ಶತಮಖನರಸಿಗೆ ಕರ್ಣಾವತಂಸಮಾಗಲ್ಕೆ ನೋಂತ ಪಲ್ಲವಪುಷ್ಟಪ್ರತತಿಯನೆ ಮೆಚೆದು 
ಚೆಲ್ವೆಳೆಗತಿಶಯಮೆನಿಸಿದುದು ಪಾರಿಜಾತಕುಜಾತಂ (ಆದಿಪು ೬-೯೯); ನಿಖಿಳನಿರ್ಜರಬಲ 


ಸಹಿತ ಶತಮಖನೊಡನೆ ವಿಗ್ರಹವಲಾ ಸಮ್ಮುಖಕೆ ಬಂದುದು ಭಂಗವೆಂದನು ನಗುತ 
ಮುರವೈರಿ (ಜವ್ಮಾಅ. ೨೦-೧೭). ೨. [ಛಂದ] ಮೂರುಲಘುಗಳನ್ನು ಹೊಂದಿರುವ 


೮೦೭೩ 


ಶತವೇಧಿ 


ಅಕ್ಷರಗಣ ; ನಗಣ (ಟ೪).: ಶತಮಖಭಾನುಯುಗಾಗ್ರಲಗಂ ಶೀತಕರ 
ತ್ರಿತಯಾಗ್ರಹರಂ ಮತಿಯುತೆ ಬಂದೊಡಿದಚ್ಕುತಕಂ ಭೂತಳದೊಳ್ನೆ ಗಟ್ಜರ್ಧಸಮಂ 
(ಛಂದೋಂಬು. ೩-೨೦೭). ಸಂ.) 
ಶತಮನ್ಶ್ಕು (ನಾ). ಎ ಶತಮಖ ೧ : ನಿನಗೀ ಜನ್ಮಸ್ಮಿತಿಯಂ ಪೇಟ್ಟೂಡೆ ಭೂಪತಿ 
ಶತಮನ್ಮುಗೆ ಪೇಟ್ವ ತೆನೆ ನಾಕಶ್ರೀಯಂ (ಚಂದ್ರಪು. ೫-೩೧). [ಸಂ.] 
ಶತಮಾನ (ನಾ). ೧. ನೂರರ ಅಳತೆ ಅಥವಾ ಪ್ರಮಾಣ. ೨. ನೂರರಷ್ಟು; 
ನೂರುಮಡಿ. ೩. ಒಂದು ಪಲದ ತೂಕದ ಬೆಳ್ಳಿ. ೪. ೯೨ ತೊಲಗಳ ತೂಕದ 
ಒಂದು ಪ್ರಮಾಣ. ೫. ನೂರುವರ್ಷಗಳ ಅವಧಿ, “ಕಾಲಮಾನ :ಕನ್ನಡ ಸಾಹಿತ್ಯ 
ಚರಿತ್ರೆಯಲ್ಲಿ ಹತ್ತನೆಯ ಶತಮಾನವು ಬಹಳ ಮಹತ್ವಪೂರ್ಣವಾದುದು (ಸಾಹಸ. ೧) ; 
ಕ್ರಿ.ಶ. ಮೂರು ನಾಲ್ಕನೆಯ ಶತಮಾನಗಳಲ್ಲಿ . . . ಶರದ್ವಿಷುವದ್ಬಿಂಬವು ಚಿತ್ತಾನಕ್ಷತ್ರದ 
ಪಕ್ಕದಲ್ಲಿಯೇ ಇತ್ತು (ನಕ್ಷತ್ರ. ೬೮). ([ಸಂ.] 
ಶತಮೂರ್ಯ (ನಾ). ಅತಿಯಾದ ದಡ್ಡತನವುಳ್ಳ ವ್ಯಕ್ತಿ; ಮಹಾಅವಿವೇಕಿ: 
ಮೂರ್ಪರಿರುವ ಊರಲ್ಲಿ ವಿವೇಕಿಯಾಗಲೆತ್ನಿಸುವವನು ಶತಮೂರ್ಯನಾಗುತ್ತಾನೆ 
(ಪಂಜಪಂ. ೧೧೯); ನೀನು ಶತಮೂರ್ಹಳೆಂದು ಇಂದು ಖಾತ್ರಿಯಾಯಿತು (ಸ್ಮೃತಿಚಿ. ೩೫೯). 
[ಸಂ.) 
ಶತಮೂಲಿ (ನಾ). ಒಂದು ಬಗೆಯ ಗಡ್ಡೆ; ಶತಾವರಿಗಡ್ಡೆ : ""ಶೇರು ಶತಮೂಲಿ 
ಯೆನಲಾಸಡಿಯೆನಿಕ್ಕು'' (ಮಂಗರಾ. ೪೦-೩೧). (ಸೆಂ. ಶತಮೂಲೀ। 
ಶತಮೂಲಿಕೆ (ನಾ). ಎ ಶತಮೂಲಿ: ""ಶತಮೂಲಿ[ಪಾಕಾಂ.ಳಿ)ಕಾ, ಆಭೀರುಃ - ೨ 
ಆಸಡಿ'' (ಹಲಾಯು. ೧೦೧-೪೬೫). (ಸಂ. ಶತಮೂಲಿಕಾ) 
ಶತಮೊಂಡ (ನಾ). ಬಹಳ ಹಟಮಾರಿ: ಇವನೊಬ್ಬ ಬುದ್ಧಿಗೆಟ್ಟ ಶತಮೊಂಡ 
(ವೀರಯೋ. ೧೭). (ಶತ 3- ಮೊಂಡ (< ಮುಂಡ್ಳು )) 
ಶತಯಜ್ಞ (ನಾ). - ಶತಮಖ ೧: ಆ ಪಾರ್ವತಿ ಶತಯಜ್ಞನಜಹರಿಗಳಾದಿಯಾಗಿರ್ದ 
ದೇವತೆಗಳಿತ್ತರು ಬಳಿಕ್ಕೊಂದೊಂದು ಬಾಣಮಂ (ಎೀಶೈಪ- ೩-೧೩-೨೮); ಯಜ್ಞಪುರುಷನ 
ನೇಮದಲಿ ಶತಯಜ್ಞನಪರಾಧವನು ಮಜ'ದನು (ನಿಭಾಗ. ೪-೧೩ ಸೂಚನೆ). [ಸಂ.) 
ಶತರಂಜ (ನಾ). ಒಂದು ಬಗೆಯ ಆಟ ; ಚದುರಂಗ: ಹಗಲು ಶತರಂಜ, ಹೆಡ್ಡ 
ಆಡುತ್ತಿದ್ದ (ಜಮಿನ್ಹಾ. (€- ಅರ. ಶತ್ರಂಜ್‌; ಪಾರ. ಹಿಂ. ಶತರಂಜ್‌ ; ಮರಾ. 
ಶತರಂಜ್‌, ಶತ್ರಂಜ್‌. / ಸಂ. ಚತುರಂಗ] 
ಶತರಂಜಿ (ನಾ). ಅನೇಕ ಬಣ್ಣಗಳುಳ್ಳ ರತ್ನಗಂಬಳಿ: ಗದ್ದುಗೆಯ ಸಾಲ್ಲಳನಿಟ್ಟು 
ಶತರಂಜಿಗಳ ಹಾಯಿಕಿ ಸಿಂಗರಿಸಿತೋಲಗದ ಮಂಟಪವ (ಪ್ರಹ್ಲಾಚ. ೧೭-೪೧); ಹುಲ್ಲಿನ 
ಶತರಂಜಿಯ ಮೇಲೆ ಕುಳಿತಿದ್ದೆ (ಕಪ್ಪುಹು. ೫೨). 
(- ಪಾರ. ಶತ್ರಂಜೀ; ಹಿಂ. ಶತರಂಜೀ; ಮರಾ. ಶತರಂಜೀ, ಸತರಂಜೀ, ಸತ್ರಜೀ] 
| ಶತರುದ್ರೀಯ (ನಾ). ಯಜುರ್ವೇಧದಲ್ಲಿ ಬರುವ ಪ್ರಸಿದ್ಧವಾದ ಶಿವಸ್ತೋತ್ರ: 
ಹರನ ಕರುಣದ ಹದನನೀತಂಗೊರೆದು ಶತರುದ್ರೀಯವನು ವಿಸ್ತರಿಸಿ ಬಿಜಯಂಗೈದನಾ 
ಮುನಿಪತಿ ನಿಚಾಶ್ರಮಕೆ (ಕುವ್ಮಾದ್ರೋ. ೧೯-೫೪); ಸ್ಕೃತಿವಿತತಪುರಾಣೌಘದೊಳತಿಶಯಮಾ 
ಶ್ರುತಿಸಮೂಹಮದಣಅಕೊಳ್ನಿಸದಂ ಶತರುದ್ರೀಯಮದತಿಶಯಂ (ರಾಜಶೇ ೪-೮೮). [ಸಂ.] 
ಶತವೀರ್ಯೆ a ೧. ಬಿಳಿಯ ಗರುಕೆ ; ದೂರ್ವೆ : "“ಗೋಲೋಮಾ, 
ಶತವೀರ್ಯಾ - . ಬಿಳೀಗರಿಕೆಹುಲ್ಲು'' (ಸಿದ್ಧಾಂತಿ. ೧೪೯). ೨. ಶತಾವರಿಯ 
ಗಿಡ : "'ಶತವೀರ್ಯಾ - ಹೇರಾಸಡಿ, ಮಧುದ್ರಾಕ್ಷೆ, ಮೂರ್ವೆ, ರಂ(ಅ)ಚ(ಕೆ)ಗೆ'' 
(ಓಪಧಿ. ೧೬೧). (ಸೆಂ. ಶತವೀರ್ಯಾ] 
ಶತವೃದ್ಧ (ನಾ). ೧. ನೂರುವರ್ಷ ವಯಸ್ಸಾದವನು ; ಶತಾಯು. ೨. ಬಹಳ 
ವಯಸ್ಸಾದವನು ತುಂಬಾ ಮುದುಕ : ಒರ್ವ ಶತವೃದ್ಧನಾಗಿ ನಿಂದಿರ್ದಂ 
: ಶತವೃದ್ಧ ಕೊಡೆ ಕಮಂಡಲು ದರ್ಭೆಗಳನಾಂತು ಯತಿಯ ಬಳಿಗೆ 
. ಬಂದು (ವೀಶೈಪು. ೨-೧೩-೩೦). ಸೆಂ.) 
ಶತವೇಧಿ (ನಾ). ಒಂದು ಬಗೆಯ ವನಸ್ಪತಿ; ಹುಳಿಹಚ್ಚೆ : ಶಿಶು ಕಂಡ ಕನಸಿನಂತೆ 
ಪಶುವಿನ ಉದರದಲ್ಲಿ ಸೋಂಕಿದ ಶತವೇಧಿಯಂತೆ ಇದು ಲಿಂಗೈಕ್ಕವು 
(ಸಂ. ಶತವೇಧಿನ್‌) 


5 


10 


25 


ಓ೭). 


40 


(ನಂಬಿರ. ೬-೧೪ 


(ಮೋಳಿಮು. ೧೨೪-೪೮೩). 


| 


ಶತಸಂಕುಲೆ 


ಶತಸಂಕುಲೆ (ನಾ). [ಜೈನ] ಒಂದು ಬಗೆಯ ವಿದ್ಯೆ: ಪ್ರಜ್ಞಪ್ತಿ ... ಶತಸಂಕುಲಾ 
[ಪಾಠಾಂ-೪ಿ]ಕುಂಭಾಂಡಿ . . . ಅಭೋಗಿನಿಯೆಂಬಿವು ಮೊದಲಾಗೆ ಕುಲವಿದೈೆ ಜಾತಿವಿದ್ಕೆ 
ಸಾಧಿತವಿದೈಗಳೊಳ್‌ ಸಂಪನ್ನನಾಗಿರ್ದು (ಚಾವೂಪು. ೧೯೬). (ಸಂ. ಶತಸಂಕುಲಾ) 

ಶತಸಪ್ತತಂತು (ನಾ). ನೂರುಯಾಗಗಳನ್ನು ಮಾಡಿದವನು; ಇಂದ್ರ: 
ಶತಸಪ್ತತಂತುಗಮರಾವತಿಯಂ ಫಣಿಪತಿಗೆ ನೆಗಟ್ಲ ಭೋಗಾವತಿಯಂ ಮತಿಗೆಟ್ಟು ಜಡರ್‌ 
ಬಣ್ಣಿಸುವ ತೆಜದಿ ಬಣ್ಣಿಪೆಮೆ ನಿನಗೆ ಮುಕ್ತಿಯ ಸುಖಮಂ (ಅಜಿಪು. ೬-೮೦). [ಸಂ.] 

ಶತಸಹಸ್ರ (ನಾ). ೧. ನೂರುಸಾವಿರ; ಲಕ್ಷ: ಆಯುಧಶಾಲೆಯೊಳ್‌ ಶತಸಹಸ್ರ 
ರವಿಪ್ರವಿಭಾಸಿದೇವ ಚಕ್ರಾಯುಧಮಿಂದು ಬಂದು ನೆಲಸಿರ್ದುದು (ಶಾಂತಿಪು. ೮-೧೫೩). 
ಪ. ಸಾವಿರಾರು; ಬಹಳ; ಅನೇಕ: ಶತಸಹಸ್ರ ಕಂಠಗಳು ಏಕಕಂಠವಾಗಿ ""ಉಘೇ! 
- . . ಉಘೇ'' ಎಂದು ಬೊಬ್ಬಿರಿದವು (ಶಾಂತಲಾ. ೧೦೭). (ಸಂ.] 

ಶತಸಾವಿರ "ಶತಸಾಸಿರ' ನೋ. 

ಶತಸಾಸಿರ, ಶತಸಾವಿರ (ನಾ). ೧. ಎ ಶತಸಹಸ್ರ ೧. ೨. ಇ ಶತಸಹಸ್ರ ೨: 
ಶತಸಾಸಿ[ಪಾಠಾಂ.ವಿ]ರದ ಸಂಖ್ಯೆಯ ತುಜುಸಮೂಹದ ಭರದೊಳಿಂತು ಕಿರಾತರು 
ಗಳೆಯ್ತಂದು (ಜೀವಂಚ. ೬-೬). ಶತಸಾವಿರ : ೨. ಶತಸಾವಿರ ದಿವಾಕರಬಿಂಬವೆಸೆದುದು 
ರುಳದ ಹೊಯಿಲಿನಲಿ (ಕುವ್ಮಾಭೀ. ೬-೩೩). [ಆ ಸಂ. ಶತಸಹಸ್ರ) 

ಶತಸ್ಸಿದ್ಧ (ನಾ). ನೂರಕ್ಕೆ ನೂರುಪಾಲು ಆಗತಕ್ಕುದು; ಖಂಡಿತವಾಗಿ 
ನಡೆಯತಕ್ಕುದು: ಅವರಿಬ್ಬರೂ ಊರಿಗೆ ಬರುವುದು ಶತಸ್ಸಿದ್ಧ (ರೂಢಿ). [ಸಂ.7] 

ಶತಹ್ರದ (ನಾ). ಮಿಂಚು; ವಿದ್ಯುತ್ತು: ಸ್ತನಿತಧನುರ್ಗುಣಧ್ವನಿ ಶತಪ್ರದ 
ಶಸ್ತ್ರ್ರಮರೀಚಿ ನಾಡೆ ಕರ್ಗನೆ ಕನಿವೊಡ್ಡು ಕಾರಮುಗಿಲಂತಿರೆ ಭೋರನೆ ಕೊಂಡು 
ದಾಗಳಂಬಿನ ಮಲ (ಪಂರಾಮು. ೧೩-೪೯). (ಸಂ. ಶತಪ್ರದಾ) 

ಶತಹ್ರದೆ (ನಾ). ಎ ಶತಹ್ರದ: ""ಶಂಪಾ, ಚಪಲಾ, ಕ್ಷಣಿಕಾ, ಶತಹ್ರದಾ. .. ಐರಾವತೀ 
(ಚ ವಿಜ್ಞೇಯಾ) - ಈ ೧೧ ಮಿಂಚು'' (ಹಲಾಯು: ೧೧-೬೦). (ಸಂ. ಶತಹ್ರದಾ] 

ಶತಾಂಗ (ನಾ). ೧. ವಿಶೇಷವಾಗಿ ಯುದ್ಧಸಮಯದಲ್ಲಿ ಬಳಸುವ ಬಂಡಿ, - 
ರಥ : “ಅನ; ಶತಾಂಗಃ, ಶಕಟಃ ಕೂಬರೀ - ಈ ೯ ರಥಂ'' 
(ಹಲಾಯು. ೭೩-೨೯೦). ೨. ಒಂದು ಬಗೆಯ ಮರ; ಹುಲಿಗಿಲು: ""ಶತಾಂಗ - 
ಹುಲಿ(ಗಿ)ವಿಲು, ಗೇರು'' (ಓಷಧಿ. ೧೫೯). [ಸಂ.) 

ಶತಾಂಬಕಸುತ (ನಾ). ಇಂದ್ರನ ಮಗ ; ಅರ್ಜುನ : ಜಯಶಂಬರಹರಾಹಿತ 
ಶತಾಂಬಕಸುತಸ್ತುತ ಚಿದಂಬರದಿನೇಶಾ (ರಾಜಶೇ. ೧೩-೫೪). (ಸಂ.] 

ಶತಾಧಿಕ (ನಾ). ನೂರಕ್ಕಿಂತ ಹೆಚ್ಚಾದುದು; ಮಿಗಿಲಾದುದು: ಗೌರೀದೇವಿಯು 
ಗಯ್ಯಾಳಿಯೆಂದು ಎಷ್ಟು ಹೆಸರು ಪಡೆದಿದ್ದಳೋ ಅದಕ್ಕಿಂತ ಶತಾಧಿಕವಾಗಿ 
ಪಾತಿವ್ರತ್ಕದಲ್ಲಿಯೂ . . . ಪ್ರಸಿದ್ಧಿಯನ್ನು ಪಡೆದು ಪತಿಯೊಡನೆ ಸುಖವಾಗಿದ್ದಳು 
(ಮಂಜುವಾ. ೬೫);ವಾಚಕರಿಗೆ ಹೇಗೋ ಅದಕ್ಕೆ ಶತಾಧಿಕವಾಗಿ ಪ್ರೇಕ್ಷಕರಿಗೂ ರಸ ದೊರಕಲಿ 
(ವೀರಯೋ. 1%. ಮುನ್ನುಡಿ). 1ಸಂ.] 

ಶತಾಧ್ವರಿ (ನಾ). ನೂರುಯಾಗಗಳನ್ನು ಮಾಡಿದವನು ; ಇಂದ್ರ : ಆ ಧ್ವನಿಗಳ್‌ 
ನಿಜನಿಜಕರ್ಣಾಧ್ವಗಮೆನೆ ಜೈನಪೂಜೆಗಿತರೇಂದ್ರರ್‌ ನಾನಾಧ್ರಜಿನಿವೆರಸು ನೆರೆದು ಶತಾಧ್ವರಿ 
ಸೌಧರ್ಮನಲ್ಲಿಗಂದೇಟ್ತಿಂದರ್‌ (ಮಲ್ಲಿಪು. ೧೪-೧೦೯). [ಸಂ. ಶತಾಧ್ಯರಿನ್‌] 

ಶತಾನಂದ (ನಾ). ೧. ಬ್ರಹ್ಮ: ""ಬ್ರಹ್ಮಾ... ಶತಾನಂದ;, ಶಂಭುಃ... ಕಮಲಾಸನಃ 
- ಈ ೨೦ ಬ್ರಹ್ಮನ ಪೆಸರ್‌'' (ಹಲಾಯು. ೨-೬); ಹರಿ ಸಿರಿದೇವಿಯ ಚರಣರಜವನ್ನು 
. ೬ ಸ್ಮರಿಸಿಕೊಳ್ಳುತ ಮೈಮರೆವ ಶತಾನಂದ ಜಗವ ಪುಟ್ಟಿಸುವ ಮಹಧೀರ (ಎದಾಕ್ಕ. 
೭೦-೧). ೨. ಒಬ್ಬ ಯಷಿಯ ಹೆಸರು; ಗೌತಮ ಮತ್ತು ಅಹಲ್ಕೆಯರ ಮಗ: 
ಸುಮೇಘಪರ್ವತದಲ್ಲಿ ಅತ್ರಿ ಶತಾನಂದ ಉಪಮನ್ಮು 
ಮೊದಲಾದಷ್ಟಾಶೀತಿಸಹಸ್ರಯಷೀಶ್ವರರ್ಗನಂತಾಶ್ರಯಂಗಳುಂ (ವಿವೇಕ. ೧೭೪). 
೩. ವಿಷ್ಣು. ೪. ವಿಷ್ಣುವಿನ ರಥ. (ಸಂ. 

ಶತಾಪರಾಧ (ನಾ). ಅನೇಕ ಅಪರಾಧ, - ತಪ್ಪು : ಮಚೆ ದೇವ ಮದೀಯ 
ಶತಾಪರಾಧಮಂ (ಶಬಶಂ. ೫-೧೯) ; ಶತಾಪರಾಧ ಮಾಡಿದ ಪರಮಪಾಪಿಯ ವಿಷಯದಲ್ಲೂ 
ಇಂಥಾ ಕೆಲಸ . . . ಸಂಕಟಕರ (ಎೀರಯೋ. ೧೫). [ಸಂ.] “ 


೮೦೭೪ 


5 


20 


25 


ಶತ್ರುಂತಪ 


ಶತಾಬ್ದ (ನಾ). ನೂರುವರ್ಷಗಳ ಕಾಲಮಾನ; ಶತಮಾನ: ಪೆಸರೆಸೆವಗ್ರಸಂಧಿಗೆ 
ಕನಿಷ್ಠಿಕೆ ಮಿಕ್ಕಿರೆ ದಲ್‌ ಶತಾಬ್ಹಮೆಂಗೆ . . . ನರಂಗೆ ಯಥೋಚಿತಾಯು(ವ)ರ್ಷಂ 
(ಲೋಕೋಪ. ೧೧-೧೮) ; ಕ್ರಿಸ್ತಪೂರ್ವ ಎರಡು ಮೂರನೆಯ ಶತಾಬ್ದದಿಂದ ಮೌರ್ಯ 
ಮತ್ತು ಶಾತವಾಹನರ ಕಾಲದಲ್ಲಿಯೇ ಕೆಲವು ದೇವಾಲಯಗಳು ಬಹಳ 
ಪ್ರಸಿದ್ಧವಾಗಿದ್ದವೆಂದು ಹೇಳಬಹುದು (ಹೂಯ್ಸವಾ. ೧). (ಸಂ.] 

ಶತಾಬ್ದಿ (ನಾ). ಎ ಶತಾಬ್ದ: ಇಪ್ಪತ್ತೊಂದನೆಯ ಶತಾಬ್ದಿಗೆ ಕಾಲಿಡುತ್ತಿದ್ದೇವೆ (ರೂಢಿ). 

[ಆ ಸಂ. ಶತಾಬ್ದ] 

ಶತಾಯು (ನಾ). ೧. ನೂರುವರ್ಷಗಳ ಆಯುಷ್ಯ: ಈ ಲೌಕಿಕರಾದ ಮನುಷ್ಯರ 
ಒಂದು ಮಾಸವೇ ಪಿತೃಗಳಿಗೊಂದುದಿನವಹುದಾ ದಿನ ಮುನ್ನೂಜಜುವತ್ತಾದೊಡೊಂದು 
ವರ್ಷವಹುದಾ ಕ್ರಮದಿಂದವರ್ಗೆ ಶತಾಯುವೆಂದಲಟ್‌ಯಲ್ವೇಳ್ಕುಂ (ವಿವೇಕ. ೨೬೪). 
೨. ನೂರುವರ್ಷ ಆಯುಸ್ಸುಳ್ಳವನು: ಶತಾಯುಗಳಾಗಿ ತುಂಬುಜೀವನ ನಡೆಸಿ 
೧೯೬೨ನೇ ಇಸವಿ ಏಪ್ರಿಲ್‌ ತಿಂಗಳಲ್ಲಿ ಅವರು ನಿಧನರಾದರು (ಕಪಪು. ೬-೧೨೫). 1ಸಂ.] 

ಶತಾರ (ನಾ). ೧. ಇಂದ್ರನ ಆಯುಧ ; ವಜ್ರಾಯುಧ. ೨. (ಜೈನ) 
ಅರವತ್ತುಮೂರು ಇಂದ್ರಕಗಳಲ್ಲಿ ಒಂದು : ದಿವಮೆಂತಂತೆ ಶತಾರಮಗ್ರಿಮ 
ಸಹಸ್ರಾರಂ ಸಹಸ್ರಾರಮಪ್ರವಿಲಕ್ಷ್ಮಂ ದಿನಪೋಪಮಾನವಳಯಂ ಜಾಜ್ವಲ್ಕಮಾನಂ 
(ಶಾಂತಿಪು. ೧೦-೧೧೫) ; ಓರಂತೆ ತೊಳಗಿ ಪೊಳೆವ ಶತಾರ ಸಹಸ್ರಾರಕಲ್ಪಯುಗಂಗಳ್‌ 

`` ಶೋಭಾರಮಣೇಯಂಗಳ್‌ (ಸುಕುಮಾ. ೧೧-೬೬). ಸಂ.) 

ಶತಾರಕಲ್ಪ (ನಾ). ಎ ಶತಾರ ೨: ವಿಶಾಖಭೂತಿಯೆ ಪುಟ್ಟಿದಾ ಶತಾರ 
ಕಲ್ಪದೊಳ್‌ ಸಾಮಾಜಿಕದೇವನಾಗಿ ಪುಟ್ಟಿ (ಶಾಂತಿಪು ೭-೬೧ ವ) ; ತಪಂಗೆಯ್ದು 
ಶತಾರಕಲ್ಪದೊಳ್‌ ಪುಟ್ಟಿಬಂದೀಗಳಾ ಭಾವನನುಂ ಪೂರ್ಣಘನನಾದಂ 
(ಪಂರಾಮಾ. ೧೦-೯೬ ವ). [ಸಂ] 

ಶತಾರೇಂದ್ರ (ನಾ). [ಜೈನ] ಶತಾರಕಲ್ಪದಲ್ಲಿ ಹುಟ್ಟಿದವನು ; ಇಂದ್ರ : ಆ 
ಕಲ್ಪಂಗಳೆರಡಕ್ಕಂ ಶತಾರೇಂದ್ರನಿಂದ್ರನಕ್ಕುಂ (ಸುಕುಮಾ. ೧೧-೬೬ ವ). ಸಂ.) 

ಶತಾವರಿ (ನಾ). ೧. ಶತಮೂಲಿ ಗಿಡ :ಸಿಂಗರವೆತ್ತ ಶತಾವರಿ ಸಹದೇವಿ ಕಂಗೊಳಿಸುವ 
ವರ್ಷಾಭೂ (ಸಾಕೃಸಾಂ. ೨೦) ; ಶತಾವರಿಯ ಅಂಕುರುಗಳ ಕಹಿ (ಅಷ್ಟಾಂಗ. ೧೩೯-೯೭). 
೨. ಇಂದ್ರಾಣಿ ; ಶಚೀದೇವಿ. (ಸಂ. ಶತಾವರೀ] 

ಶತೃಇಂತ (ನಾ). [ವ್ಕಾಕ] "ಅತ್‌' ಎಂಬ ವರ್ತಮಾನಕೃದಂತಪ್ರತ್ಮಯವುಳ್ಳ 
ಪದ: ವಿದಿತಮೆನಿಪ್ಪವೈಯಮುಂ ತ್ಮದಾದಿಯುಂ ಶತೃಇಂತಮುಂ ಸಂಸ್ಕೃತದೊಳ್‌ 
ಪದವಿಧಿಯಂ ನೆಟ್‌ ತಳೆದಲ್ಲದೆ ಕನ್ನಡದಲ್ಲಿ ಲಿಂಗಮಾಗವು ನಿಜದಿಂ . . . ಕೃಣತ್‌, 
ರುಣತ್‌, ಭ್ರಮತ್‌ (ಶಮದ. ೮೧). [ಸಂ.) 

ಶತ್ರ (ನಾ). ಉಚಿತವಾಗಿ ವಸತಿ ಹಾಗೂ ಊಟವನ್ನು ಒದಗಿಸುವ ಸ್ಥಳ ; 
ಧರ್ಮಚತ್ರ : ಪೃಥಿವಿಗಂಗರಸಂ. . . ಶತ್ರಕ್ಕಂ ಮೂವತ್ತು ಗದ್ಮಾಣ ಪೊನ್ನಂ ಕೊಟ್ಟಂ 
(ಮೈಆರಿ. ೧೯೬೫, ೧೫-೬ ; 9ನೆಯ ಶತ?) ; ಸಾರಂಗೇಶ್ವರದೇವರ್ಗ್ಗಮಲ್ಲಿಯ ಶತ್ರಕ್ಕಂ 
ಸರ್ವ್ವನಮಶ್ಶಮಾಗೆ ಬಿಟ್ಟ ಸಿರಿಪುರಂ (ಸೌಇಇ. 1X - ಸ ೧೧೯-೩೩; 1057). "ಚತ್ರ. ಪರಾ. 

IP ಇದು "ಸತ್ರ' ಎಂಬುದರ ಅಪಲಿಖಿತವಿರಬಹುದು] 

ಶತ್ರಸಾಲೆ (ನಾ). ಚತ್ರ; ಧರ್ಮಶಾಲೆ: ತ!ನ್ನ]ಮುನ್ನೆ ಪಡಿಸಲಿಸಿ ಮಾಡಿಸಿದ ವಿಷ್ಣು 

ಗೃಹದ ಪ್ರತಿಬದ್ದಮಾಗೆ ಶತ್ರಸಾಲೆಯಂ ಮಾಡಿಸಿ (ಸೌಇಇ. 20- i, ೮೪-೧೪ ; 1049). 
(IP ಇದು “ಸತ್ರಶಾಲೆ' ಎಂಬುದರ ಆಪಲಿಖಿತವಿರಬಹುದು]- ಎ 

ಶತ್ರು (ನಾ). ೧. ಹಗೆತನವುಳ್ಳವನು; ವೈರಿ: ಎನ್ನ ಶತ್ರುವದೊಂದು ತಾಣದೊಳ್‌ 
ಪುಟ್ಟಿರ್ದಂ ಆತನಂ . . . ಕೊಂದಿಕ್ಕುವುದೆಂದು ಬೆಸಸಿದ೦ (ಜಗವಿ. ೩-೨೨ ವ). 
೨. ಹಗೆಯಾದ ನೆರೆಯ ಅರಸ ; ನೆರೆಹೊರೆಯ ವೈರಿರಾಜ: ಶತ್ರುಗಳುಮ 
ನಭ್ಮಂತರಶತ್ರುಗಳಾಲುಮನದಿರ್ಪಿ ಗೆಲ್ಡುದಖಿಂದಂ ಶತ್ರುಂತಪನೆನಿಸಿದ ಜಿತಶತ್ರುಗೆ 
ಜಿತಶತ್ರುನಾಮಮಾಯ್ತನ್ವರ್ಥಂ (ಅಜಪು ೨-೪೯). (ಸಂ. 

ಶತ್ರುಂತಪ (ನಾ). ವೈರಿಗಳಿಗೆ ದುಃಖವನ್ನುಂಟುಮಾಡುವವನು: ಶತ್ರುಗಳಾಜು 
ಮನದಿರ್ಪಿ ಗೆಲ್ಲುದಟ್‌ಂದಂ ಶತ್ರುಂತಪನೆನಿಸಿದ ಜಿತಶತ್ರುಗೆ ಜಿತಶತ್ರುನಾಮ 
ಮಾಯ್ತನ್ವರ್ಥಂ (ಅಜಿಪು. ೨-೪೯). [ಸಂ.] 


ಶತ್ರುಂದಮ ೮೦೩೫ ಶಫರ 


ಶತ್ರುಂದಮ (ನಾ). ಹಗೆಗಳನ್ನು ನಾಶಗೊಳಿಸಿದವನು : ಇಂದಗಿ ಸಾಧಾರಣ 
ಶರಸಂದೋಹದಿನೆಚ್ಚು ಕಾದಲಣಮಾಣದೆ ಶತ್ರುಂದಮನೊಳ್‌ ಲಕ್ಷ್ಮಣನೊಳ್‌ ತಂದಂ 
ವಿವ್ಮಾಸ್ತ್ರಗರ್ಭಶರದಧಿಗೆ ಕೈಯಂ (ಪಂರಾಮು. ೧೪-೧೯). 1೫0.) 

ಶತ್ರುಘ್ನ (ನಾ). ೧. ಹಗೆಗಳನ್ನು ಸಂಹರಿಸುವವನು. ೨. ಶ್ರೀರಾಮನ ತಮ್ಮ; 
ದಶರಥನ ಕಿರಿಯ ಮಗ: ಶುಭದಿನಮುಹೂರ್ತದೊಳ್‌ ಸುಮಿತ್ರ ಲಕ್ಷ್ಮಣನಂ ಕೈಕೆ | 5 
ಭರತನಂ ಸುಪ್ರಭೆ ಶತ್ರುಪ್ನುವಂ ಪಡೆವುದುಂ (ಪಂರಾಮಾ. ೩-೧೩೩ ವ) ; ಲಕ್ಷ ಒಣಿ ಭರತ 
ಶತ್ರುಪ್ನರೊಡಗೂಡಿ ತಳಿದು ಕೌಶಿಕನ ಮಖಮಂ ಕಾಯ್ದು (ಚೈಮಿಭಾ. ೧೮-೨). (ಸಂ. 

ಶತ್ರುತ್ವ (ನಾ). ಹಗೆತನ; ದ್ವೇಷ: ಉಳಿದವರ ಶತ್ರುತ್ವಕ್ಕಾಗಲೀ, ಮಿತ್ರತ್ವಕ್ಕಾಗಲೀ 
ಬೆಲೆಯಿಲ್ಲ («ಅನ್ನಾವ. ೨೪) ; ನಿನ್ನಂತವನ ಶತ್ರುತ್ವವನ್ನು ಗಳಿಸಿ ಕಟ್ಟಿಕೊಂಡಿರುವನು 
(ಸಂಜೀವಿ. ೮೫). [ಸಂ.1 10 

ಶತ್ರುದಲ್ಲಣ (ನಾ). ಹಗೆಗಳನ್ನು ತಲ್ಲಣಗೊಳಿಸುವವನು; ದ್ವೇಷಿಗಳನ್ನು 
ಹೆದರಿಸುವವನು : ಪರನಾರಿಸೋದರನುವರ ಶತ್ರುದಲ್ಲಣನು ಕರ ಪಾಪಭಯವ ಹೊರೆವ 
ಗುಣಿಯಹ ನೃಪಗೆ ಸ್ವಿರವಿಹಳು ಲಕ್ಷ್ಮಿ (ಸರ್ವಜ್ಞ. ೭೨೬). 1ಶತ್ರು 4-ತಲ್ಲಣ (ಆ ತಲ್ಲಟ)] 

ಶತ್ರುಸಂಘಾತ (ನಾ). ಹಗೆಗಳ ಸಮುದಾಯ ; ವೈರಿಗಳ ಗುಂಪು: ಶತ್ರು 
ಸಂಘಾತಮಿದಿರ್ಚಿ ದೀಪ್ಪಿಗಿದಿರಾದ ಪತಂಗದ ಮಾಳೆಯಾದುದುಂ (ಪುಪ್ಪಪು. ೩-೧೯). [15 

[ಸಂ.1 

ಶತ್ರುಹ (ನಾ). ೧. ಇ ಶತ್ರುಘ್ನ ೧. ೨. ಐ ಶತ್ರುಘ್ನ ೨: ಸುಮಿತ್ರೆಯಣುಗರ 
ನೇಮದಲಿ ಲಕ್ಷ್ಮಣನು ಶತ್ರುಹ ನಾಮವಿಟ್ಟಾದರದಿ ಸಲಹಿದ ನಿಜಕುಮಾರಕರ 
(ಕೌಶಿರಾ. ೧-೭೦); ಶತ್ರುಹಂ - ಅಣ್ಣಯ್ಯ ! ದೇವಿ ಸಾಕ್ಷಾಲ್ಲಕ್ಷ್ಮೀದೇವಿಯೆಂಬುದಂ 
ನೀನೇಖೌಿಯೆಯ? (ರಾಮಾಶ್ವ. ೨೫-೧೨). [ಸಂ.] 20 

ಶನಿ (ನಾ). ೧. ಸೂರ್ಯನ ಮಗ ; ೪ ಈತನ ಬಣ್ಣ ಕಪ್ಪು. ಕೃಷ್ಣವರ್ಣದ 
ವಸ್ತ್ರವನ್ನು ಧರಿಸಿದ ಈತನು ಸಾಮಾನ್ಯವಾಗಿ ಕೆಡುಕನ್ನುಂಟುಮಾಡುವನೆಂದು 
ನಂಬಲಾಗಿದೆ: ಮೂಜು ತಿಂಗಳಾಯ್ತವಚಜನಿಂತು ನಿಂದನೊಳನೇ ಶನಿ ನಿಲ್ಬವೊಲಿಲ್ಲಿ 
ಪಾಬ್‌ಗಿನ್ನೆವರೆಗಮಿರ್ದು (ಆದಿಪು. ೯-೮೯) : ತ್ರಿಪೃಷ್ಠನರಾತಿಧ್ರ(ಜಿ]ನೀಸಮಸ್ತಮದ 
ಸಾಮಜಕುಲನಗಕುಲಕೆ ಶನಿಯುಮಶನಿಯುಮಾದಂ (ಶಾಂತಿಪು. ೫-೨೪) ; ದಿನ ದಿನ ಶನಿ |25 
ಕಾಡಿದರೆ ಬಾಳೋದು ಯಾವಾಗ? (ಗಾದ). ೨. ಶಿವನ ಹೆಸರುಗಳಲ್ಲಿ ಒಂದು. 
೩. ಶನಿವಾರ. ೪. ಹಾವು ; ಸರ್ಪ: ""ಉರಗಂ . . . ಶನಿ ಗೂಢಪಾದ್ವಿಷಧರಂ 
ಸರ್ಪಂ ದ್ವಿಜಿಹ್ವಾಹ್ವಯಂ'' (ವಸ್ತುಕೋ. ೧೯-೭). ೫. [ಜ್ಯೋತಿ] ನವಗ್ರಹಗಳಲ್ಲಿ 
ಒಂದು: ಶನಿ ರೋಹಿಣಿಯೊಳ್‌ ಕುಜನಶ್ರಿನಿಯೊಳ್‌ ಗುರು ಪುಷ್ಕದೊಳ್‌ . . . ಇರೆ 
ಸಿದ್ಧದಿನೆಂ (ಲೋಕೋಪ. ೧-೨೦) ; ಶನಿ ಘಟ ಮೃಗಕ್ಕೆ ಗುರು ರುಷ ಧನುಗೆ ಬುಧಂ |30 
ಮಿಥುನ ವಧುಗೆ ಶಶಿ ಕರ್ಕಿಗೆ ಭೌಮನಜಾಳಿಗೆ ರವಿ ಹರಿಗುಶನನುಕ್ಷತೌಳಿಗೆ ತದಂಶ 
ಕಕ್ಕಮಧೀಶರ್‌ (ಜಾತತಿ. ೧-೨೫). [ಸಂ.] 

ಶನಿಕಾಟ (ನಾ). ಶನಿದೇವತೆಯಿಂದುಂಟಾಗಿರುವುದೆಂದು ನಂಬಲಾದ ಹಿಂಸೆ: 
ಯಾವ ಶನಿಕಾಟದಿಂದ ಅವನು ಹೀಗಾದನೊ (ಸಂಸ್ಕಾರ. ೨೨). (ಶನಿ * ಕಾಟ) 

ಶನಿಗ್ರಹ (ನಾ). ಎ ಶನಿ ೫: ಸೂರ್ಯನನ್ನು ಒಂದು ಪ್ರದಕ್ಷಿಣೆ ಹಾಕುವುದಕ್ಕೆ ಶನಿಗ್ರಹಕ್ಕೆ | 35 
೨೯ ವರ್ಷಗಳಿಗಿಂತ ಹೆಚ್ಚು ಬೇಕಾಗುತ್ತದೆ (ಅಕಾಶ. ೨೪). "ನವಗ್ರಹ' ಪರಾ. (೬0. 

ಶನಿಪ್ರದೋಷ (ನಾ). ಶನಿವಾರದಂದು ಬೀಳುವೆ ಶುಕ್ಲಪಕ್ಷದ ತ್ರಯೋದಶಿಯ 
ಸಂಜೆಯಲ್ಲಿ ಮಾಡುವ ಶಿವಪೂಜೆ: ಶನಿಪ್ರದೋಷದಿ ವೋತು ಸಾವಿರ 
ಬಿಲ್ವಪತ್ರಾರಾಧನದ ಫಲವ ಈ ತತುಕ್ಷಣ ಕೊಟ್ಟಡೆ (ಕೌಶಿರಾ. ೧-೭೬). 1ಸಂ.1 

ಶನಿಬಲ (ನಾ). [ಜ್ಕೋತಿ] ನಿರ್ದಿಷ್ಟಸಮಯದಲ್ಲಿ ಶುಭಫಲವನ್ನು ಕೊಡಲು | ೪ 
ಶನಿಗ್ರಹಕ್ಕೆ ಇರುವ ಶಕ್ತಿ: ಗುರುಬಲ ಶನಿಬಲವಿರವಂ ತರದಿಂದಂ ಕೇಳ್ದು ನೋಡಿ 
ನಡೆದರ್‌ ಮೊನೆಗಂ (ಹಮ್ಮಾರ. ೩-೨). ([ಸಂ.) 

ಶನಿವಾರ (ನಾ). ವಾರದ ಏಳುದಿನಗಳಲ್ಲಿ ಒಂದು ; ಶನಿಯು 
ಅಧಿಪತಿಯಾಗಿರುವ ದಿವಸ: ಒಂದು ಶನಿವಾರ ಮೂರನೆಯ ತರಗತಿಯ ಮಕ್ಕಳು 
ಶಾಲೆಗೆ ಬಂದರು (ಕಪಪು ೩-೩೨) ; ಮಾರನೆಯ ದಿನ ಶನಿವಾರವಾಗಿದ್ದುರಿಂದ . . . |45 
ಶಾಲೆಯಿರಲಿಲ್ಲ (ಶಾಸಂ. ೨೨೨). 


ಶನಿವಾರಸಿದ್ಧಿ ಎ ಶನಿವಾರವು ಶುಭಸೂಚಕವೆಂದು ಭಾವಿಸಿರುವವನು; 
ಒಂದು ಬಿರುದು: ಚಾಳುಕ್ಕರಾಜ್ಯರಾಜ್ಮಾಭಿವೃದ್ದಿ ಶನಿವಾರಸಿದ್ದಿ ಶ್ರೀಮನ್ಮಹಾ 
ಮಣ್ಣಳೇಶ್ವರ ಆಹವಮಲ್ಲ ಪೆರ್ಮ್ಮಾನಡಿಗಳು (ಕಇಆ. ೪೫-೩-೧೯; 1084); ಶನಿವಾರ ಸಿದ್ದಿ 
ಸದ್ದರ್ಮ್ಮಬುದ್ದಿ ಗಿರಿದುರ್ಗ್ಗಮಲ್ಲ ರಿಪುಹೃದಯಸೆಲ್ಲ (ಎಕ. ॥, ೫೭೧-೨೬; 1163). 
(ಂ.] 
ಶನೀಶ್ವರ (ನಾ). ಎ ಶನಿ ೧ : ಸಾಮಾನ್ಕರ ಬಾಯಿಯಲ್ಲಿ "ಶನೈಶ್ಚರ' ಹೋಗಿ 
“ಶನೀಶ್ವರ' ಆಗಿದೆ (ಚ್ಕೋತಿರ್ಷ. ೧೩೭) ; ರಾಮೇಶ್ವರಕ್ಕೆ ಹೋದರೂ ಶನೀಶ್ವರ ಬಿಡ 
(ಗಾದೆ. (ಆ ಸಂ. ಶನೈಶ್ಚರ] 
ಶನೈಶ್ಚರ (ಗು). ೧. ನಿಧಾನವಾಗಿ ಚಲಿಸುವ; ಮಂದಗತಿಯಲ್ಲಿ ಸಾಗುವ. 
(ನಾ). ೨. ಎ ಶನಿ ೧: ""ಅಸಿತಃ. .. ಶನೈಶ್ಚರಃ, ಶೌರಿಃ - ಈ ೬ ಶನಿಯ ಪೆಸರ್‌'' 
(ಹಲಾಯು. ೯-೪೯) ; ರವಿ ಶನೈಶ್ಚರ ರಾಹು ಬುಧ ಭಾರ್ಗವರು ಕರ್ಣನ ದೆಸೆಯಲಾ 
ಮಿಕ್ಕವರು ಪಾರ್ಥನ ದೆಸೆಯಲಾಯಿತು (ಉವ್ಮಾಕ. ೨೨-೬). ೩. [ಜ್ಯೋತಿ] 
ನಿಧಾನವಾಗಿ ಚಲಿಸುವ ಗ್ರಹ; ಶನಿಗ್ರಹ: ""ಶನೈಶ್ಚರ'' ಎಂದರೆ ಮೆಲ್ಲನೆ 
ನಡೆಯುವವನು (ಜ್ಯೋತಿರ್ವ. ೧೩೭). ([ಸಂ.) 
ಶಪಥ (ನಾ). ೧. ಶಾಪ. ೨. ಆಣೆ ; ಭಾಷೆ ; ಪ್ರತಿಜ್ಞೆ : ""ಶಪಥಂ ಸೂರುಳ್‌'' 
(ವಸ್ತುಕೋ. ೮೦-೩೪) ; ಅವನಿಯನೆಯ್ತೆ ಕೊಂಡಡಂತದನೊಡಂಬಟ್ಟು ಶಪಥಕ್ಕೆ 
ಮೆಯ್ಲೊಟ್ಟನವನಲ್ಲಿ ಹುಸಿಹುಟ್ಟದಿನ್ನಕಟ (ಹಚಕಾ. ೮-೬೧); ಶಪಥವುಂಟೆ ದ್ಯೂತವರ್ತಿಗೆ 
(ಕೌಶಿರಾ. ೧೯-೨೧). ([ಸಂ.) 
ಶಪಥಂಗೆಯ್‌ (ಕ್ರಿ). ಆಣೆಯನ್ನು ಮಾಡು; ಪ್ರತಿಜ್ಞೆಮಾಡು : ಶಪಥಂ 
ಗೆಯ್ದಲ್ಲದೆಂತುಂ ಬಿಡೆನೆನುತಧಟಿಂದಿರ್ವರಂ ತೀರ್ಥವಾರಿ ಸ್ನಪನಂಗೆಯ್ಸುತ್ತೆ 
(ವೃಷವಿ. ೧೬-೭೮). [ಶಪಥ *- ಕೆಯ್‌ ] 
ಶಪನ (ನಾ). ೧. ಬಯ್ಲುಳು; ನಿಂದೆ: ತೀವಿದುದು ಶಪನಶತಂ . . . ಅದಲೂಡನೆ 
ಚೈದ್ಮ ನಿನ್ನಾಯುಷ್ಕಂ (ಜಗವ. ೧೭-೪೮). ೨. ಆಣೆ ; ಪ್ರಮಾಣ ; ಭಾಷೆ. (ಸಂ.) 
ಶಪಿತ (ಗು). ೧. ಶಾಪಗ್ರಸ್ತವಾದ. (ನಾ). ೨. ಶಾಪಗ್ರಸ್ತನಾದವನು; 
ಶಾಪಕ್ಕೊಳಗಾದವನು : ಗುರುವಿನಿಂದ ಶಪಿತನಾದ ನೀನು ತಿರಿಗಿ ತಾತನಂ 
ನಮಸ್ಕರಿಸಿ (ಕರುಮಾ. ೯೮-6). [ಸಂ.) 
ಶಪಿಯಿಸು "ಶಪಿಸು' ನೋ. 
ಶಪಿಸು, ಶಪಿಯಿಸು (ಕ್ರಿ). ೧. ಶಾಪವನ್ನು ಕೊಡು : ಈ ಅಳೀಕಕಾಮಿಯಾನುಸಿರ್ದಂತೆ 
ಗಿಳಿಯಾಗಿ ಪುಟ್ಟುಗೆಂದು ಶಪಿಸಲೊಡನೆ (ಕಾದಂಉ. ೫೭೪) ; ಬನಕೆ ಬಂದೆನಗೆ ನಮಿಸದೆ 
ಹೋದನೆಂದು ನೆಟ್ಟನೆ ಶಪಿಸದಿರನು (ಹಚಕಾ. ೬-೫೫); ಕಣ್ವಮುನಿ ತಾ ಮುನಿದನಾದರೆ 
ಶಪಿಸುವನು (ಕುವ್ಮಾಅ. ೩-೧೫). ೨. ನಿಂದಿಸು; ತೆಗಳು : ಪೀಡಿತಗ್ರಾಮಶ್ಕಾಮಾಂಗಿ 
ಕೋಪಕ್ಕಳುತೆ ಬೈಯುತ್ತೆ ಶಪಿಸುತ್ತೆ ತೊಳಲುವಳ್‌ (ಚಿತ್ರಾಂಗ. ೫೩-೧೪೫೬). 
ಶಪಿಯಿಸು : ೧. ಪರಮಾರ್ಥಂ ನಿಜಜನಕರ್ಪರಸಿದ ಪರಕೆಗಳು ಬಯ್ದ 
ಬಯ್ಲುಳ್ಮಕ್ಕಳ್ಲಿರದೆಯ್ದುಗುಮದಲ್‌ಂದಂತಿರೆ ಶಪಿಯಿಸಲಾಗದು (ಕಾದಂಉ. ೪೮೭). 
[ಶಪನ -- - ಇಸು) 
ಶಪ್ಪ (ನಾ). ಗುಹ್ಮೇಂದ್ರಿಯದ ಮೇಲಿನ ಕೂದಲು; ಶಾಟ: ಕೊಟ್ಟರೆ ನನ್ನಪ್ಪ 
ಕೊಡದಿದ್ದರೆ ಶಪ್ಪ (ಗಾದೆ). [ಆ ಸಂ. ಶಷ್ಟ) 
ಶಫ (ನಾ). (ಹಸು ಮೊದಲಾದ) ಪ್ರಾಣಿಗಳ ಕಾಲಿನ ಗೊರಸು, - ಕೊಳಗು: 
ರಾಸಭರಾಕ್ಷಸ . . . ಪಾತಾಳತಳೆದ ಮುಚ್ಚುಳನೊಡೆದು ಕಳೆದಪುದೆಂಬಂತೆ 
ಭೂತಳಮನಪ್ಪಳಿಸಿ ಪೊಯ್ವ ನಿಷ್ಠುರಶಫಟಂಕಮುಂ ಭಯಂಕರಮಪ್ಪಿನಂ ಬಂದು 
(ಜಗವ. ೪-೪೦ ವ). [0.1 
ಶಫರ (ನಾ). ೧. ಹೊಳಪುಳ್ಳ ಒಂದು ಬಗೆಯ ಸಣ್ಣ ಮಾನು. ೨. ಮಾನು; 
ಮತ್ತ : ಅಖಿಲಶಫರಪದಾತ್ಮುತ್ಮರಮುಗ್ರಗ್ರಾಹರಥಂ ಭರತಂಗಿತ್ತುದು ಪಯೋಧಿಬಳ 
ವಿಳಸನಮಂ (ಆದಿಪು ೧೨-೭೮); ಮನೋಜರಾಜವಿಜಯಕೇತನಶಫರ ಸಂಚಾರಮಿಲ್ಲದ 
ಸರೋವರಂಗಳಿಲ್ಲ (ಪಂರಾಮಾ. ೧-೧೦೭ ವ): ಮಡುಗಟ್ಟಿದ ಮುಖರಸದೊಳ್ತೇಂಕಿ ತೇಲ್ವ 
ಚಪಲಶಫರಂಗಳೆಂಬಂತೆ ಚಂಚಲಾಕ್ಷಿಗಳೆಸೆಯೆ (ರಾಜಶ ೫-೧೯ ವ). (ಸಂ.) 


ಶಫರಲೋಚನೆ 


ಶಫರಲೋಚನೆ (ನಾ). ಮಾನಿನಂತೆ ಕಣ್ಣುಗಳುಳ್ಳವಳು ; ಮಾನಾಕ್ಷಿ: 
ಕೇಳ್ವನಜಾನನೇ ಶಪರಲೋಚನೇ . . . ಈಟ್ಟುಕೊಂಡುವಳಿಗಳ್‌ ಸುಮನೋ 
ಮಕರಂದಗಂಧಮಂ ಜಇಅಜಿಪು ೭-೬೯). [ಸಂ. ಶಫರಲೋಚನಾ]। 

ಶಫರಿ (ನ್‌). ೧ ವಎಶಪಫರ ೧: ತರಳನಯನವೂ ಶಫರಿಗಳೂ ತಾವರಯೊ ಮುಖವೋ 
ತುಂಬಿಗಳೂನಿಉಿಗುರುಳುಗಳೊ (ಅವ್ಮಾಆ. ೧೩-೧೮). ೨. ಹಣ್ಣುಮಾನು :""ಪ್ರೋಷ್ಠಾ, 
ಶಫರೀ - ಈ ೨ ಪ(ಹ)ಣ್‌ಮಾನ್‌'' (ಪಲಾಯು. ೧೦೮-೬೬). ೩. [ಜ್ಯೋತಿ] 
ಕ್ಷೀಣಕಾಂತಿಯಿಂದ ಕೂಡಿದ ಒಂದು ನಕ್ಷತ್ರಪುಂಜ : ಶಫರಿಯ ಗ್ರೀಕ್‌ 
ಹೆಸರು ವೋಲನ್ಹ್‌ - ಹಾರುವ ಮಾನು «ನಕ್ಷತ್ರ. ೭೫). (ಸಂ. ಶಫರೀ) 

ಶಬ "ಸಬ' ನೋ. 

ಶಬರ (ನಾ). ೧. ಬೇಡ ; ಕಿರಾತ : ಒರ್ವ ಶಬರ ಶಿಬಿರಾಧಿನಾಯಕಂ ಬೇಂಟೆವೋಗಿ 
ಪಕ್ಷಿಗಳನೆಲ್ಲಿಯುಂ ಪಡಯದೆ . . . ಕಂಪಿತಶರೀರನಾಗಿ ಬರುತ್ತುಂ (ಪಂಚತಂ. ೨೪೫-೫); 
ಶಬರರೂಳೊಂದಿವೂರನಿಟ್‌ವಲ್ಲಿ ನಿಶಾತಶತಾಸ್ತ್ರಘಾತದಿಂದವಿರಳರಕ್ತಧಾರೆ . . . 
ಪೊಅಪೊಣ್ಮೆ ಜೀವನಂ ತವುತರೆ (ಪಾರ್ಶ್ವಷ ೪-೬೩). ೨. ಶಿವ. ೩. ನೀರು. 
೪. ಮಾಮಾಂಸಾಶಾಸ್ತ್ರದ ಜೈಮಿನೀಸೂತ್ರಗಳ ಭಾಷ್ಕಕಾರ : ಜೈಮಿನಿ, 
ಶಬರ, ಪ್ರಭಾಕರ, ಕುಮಾರಿಲಮೊದಲಾದವರುನಿರೀಶ್ವರವಾದಿಗಳೆಂದು ಪ್ರಸಿದ್ದಿಯಿರುವುದು 
(ಒಂದಸಾ. ೧೫೩). "ಶಬರೋಕ್ತಿ' ಪರಾ. 150.) 

ಶಬರಪಳ್ಳಿ (ನಾ). ಬೇಡರು ವಾಸಿಸುವ ಹಳ್ಳಿ: ""ಶಬರಪಳ್ಳಿ ಪಕ್ಕಣಮೆನಿಕ್ಕುಂ'' 
(ಮಂಗಲಾ. ೫೫-೧೨). [ಶಬರ + ಪಳ್ಳಿ) 

ಶಬರಾಧಿಪ (ನಾ). ಬೇಡರ ಒಡೆಯ; ಮುಖಂಡ : ""ಶಬರಾಧಿಪರೆಲ್ಲರ್‌ ನೆರೆದು 
ಬಂದು... ಕವರಲೈ (ದಶಕು. ೧೦-೧೦). [೫ಂ.] 

ಶಬರಿ (ನಾ). ೧. ಬೇಡರ ಹೆಂಗಸು; ಬೇಡಿತಿ: ಇದಿರೂಳ್‌ ಗರ್ಜಿಸಿ ಪುಲಿ ನಿಲ 
ಬೆದಟ್‌ ಕರಂ ಶಬರಿ ಬರಿಯನಪ್ಪಲೊಡಂ (ಚಂದ್ರಪು ೫-೫೯) ; ಎಸೆದುದಾ ಗಿರಿ. . . 
ಕಾಡುಗಳ ಬೀಡುಗಳ ಶಬರಿಯರ ಸಂಕುಲದೊಳು (ಚೈಮಿಭಾ. 
ರೂಪಮದೋನ್ಮತ್ತ ಶಬರಿಯ ಸುಖದೂಳು ಸಂದವು ಬಹಳ ದಿನಗಳು (ಗಾಥಾಸ. ೨-೧೯). 
೨. ರಾಮನ ಭಕ್ತೆಯಾದ ಒಬ್ಬ ಬೇಡರ ತಪಸ್ವಿನಿ :.ರಾಕ್ಷಸಕುಲಾಂತಕರೈದಿದರು 
ಶಬರಿಯ ನಿಜಾಶ್ರಮವ (ತೊರರಾ. ೩-೧೨-೨೬) ; ತಾಳಲಾರದ ಶೋಕಭಾರದಿಂ 
ದಾಶರಥಿ ಏಳಲಾರದೆ ಶಯ್ಕೆಯಿಂ ಶಬರಿಶುಶ್ರೂಷೆಯಂ ಬೇಳ್ಪತಿಧಿಯಾದನ್‌ 
(ಶ್ರೀರಾಮಾ. ೨೭೪-೩೦೧). 1ಸಂ. ಶಬರೀ] 

ಶಬರೋಕ್ತಿ (ನಾ). ೧. ಬೇಡನ ಮಾತು; ಕಿರಾತನ ನುಡಿ. ೨. ಜೈಮಿನೀಯ 
ಸೂತ್ರಗಳಿಗೆ ಭಾಷ್ಕವನ್ನು ಬರೆದ ಶಬರಸ್ವಾಮಿಯ ಹೇಳಿಕೆ. ೧, ೨: 
ಷಡಭಿಜ್ಞಂ ಕ್ಷಣಿಕಂ ಜಡಾತ್ಮನೆನಿಪಂ ನೈಯಾಯಿಕಂವೃತ್ರ ವಿದ್ವಿಡಮಾತ್ಮಂ ಸಲೆ ಶೂನ್ಮವಾದಿ 
ಶಬರೋಕ್ತಾ ಸಕ್ಕಮಾಮಾಂಸಕಂ ನಡೆವಂ ಕಾಪಿಳವೃತ್ತಿಯಂ ಬಿಡದೆ ಸಾಂಖ್ಯಂ 
(ಚಂದ್ರಪು ೧-೨೫). 10.1 

ಶಬಲ, ಶಬಳ (ಗು). ೧. ಅನೇಕ ಬಣ್ಣಗಳಿಂದ ಕೂಡಿರುವ; ಬಣ್ಣಬಣ್ಣದ: 
ಮಧುಕರಕುಲಶಬಲಮಲ್ಲಿಕಾಮುಕುಳದೊಳ್‌ (ಅದಿಷ್ಯ ೩-೨೭ ವ). ೨. ಚುಕ್ಕೆಗಳಿಂದ 
ಕೂಡಿದ. (ನಾ). ೩. ಅನೇಕ ಬಣ್ಣ; ಮಿಶ್ರವರ್ಣ : ""ಶಬಲಮೆನಲು 
ಸಾರಂಗಮೆನೆ ಹಲವುವರ್ಣಕ್ಕೆ ನಾಮಂ'” (ಮಂಗರಾ. ೧೩೧-೨೨). ೪. ಚುಕ್ಕೆಗಳಿಂದ 
ಕೂಡಿದುದು. ಶಬಳ : ೩. ""ಸಾರಂಗಃ, ಶಬಳಃ - ಈ ೨ ಬೆರಕೆವರ್ಣಂ'' 
(ಹಲಾಯು. ೧೨-೫೧). ೫. ಬೆರಕೆ ; ಮಿಶ್ರಣ: "'ಚಿತ್ರಿತಂ. .. ಶಬಳಮೆನೆ ಕಬರಮೆನೆ 
ಶಾರಮೆನೆ ಮಿಶ್ರಕ್ಕೆ ನಾಮಮಕ್ಕುಂ'' (ಮಂಗರಾ. ೧೩೨-೨೫). ಸಂ.) 

ಶಬಲತೆ (ನಾ). ೧. ಅನೇಕ ಬಣ್ಣಗಳಿಂದ ಕೂಡಿರುವಿಕೆ. ೨. ಅನೇಕ ಗುಣ, 
-ಬಗೆ: "ಶಬಲತೆವೆಖು' ಪರಾ. ೩. ಮಿಶ್ರಣ: ಒಮ್ಮೊಮ್ಮೆ ವ್ಯಭಿಚಾರಿಭಾವಗಳ 
ಶಬಲತೆಯೇ ಹೃದಯವಿಶ್ರಾಂತಿಸ್ಥಾನವಾಗಬಹುದು (ಧ್ವನ್ಮಾಲೋ. ೫೯). [ಸಂ. ಶಬಲತಾ। 

ಶಬಲತೆವೆಖ (ಕ್ರಿ). ಬೇರೆ ಬೇರೆ ಗುಣಗಳ ಮಿಶ್ರಣವನ್ನು ಹೊಂದು: ತತ್ತೆನಿಪ 
ವಾಚ್ಮದಲಿ ಶಬಲತೆವೆತ್ತ ಬ್ರಹ್ಮದಲಾಯ್ತು ಸದಸದ್ರ್ಮಕ್ತಿಯಾದವೃಕ್ತವದಣಿಂದೀ 

1ಶಬಲತೆ * ಪೆಜು | 


(0-೩) ; 


ಮಹತ್ತತ್ತ್ವ್ವ (ಜಮೃತ.೪-೧೧). 


೮೦೭೬ 


10 


15 


20 


25 


40 


ಶಬ್ದಂಗೆಡು 


ಶಬಲಿತ, ಶಬಳಿತ (ಗು). ೧. ಅನೇಕ ಬಣ್ಣಗಳಿಂದ ಕೂಡಿದ; ಬಣ್ಣ ಬಣ್ಣದ: 
ಭಯಾನಕೋಭಯತಟಗುಹಾಗಹ್ವರ ನಿರ್ಯಜ್ಞರದಜಗರಗಲಗಲಿತಗರಲ ಶಬಲಿ 
[ಪಾಠಾಂ.ಳಿ]ತ ಸಲಿಲಪ್ರವಾಹೆಯಂ . . . ವೈತರಣಿಯಂ ಪೊಕ್ಕಾಗಳ್‌ 
(ಅದಿಪು ೪-೪೭ ವ) (ನಾ). ೨. ಬಣ್ಣಬಣ್ಣವಾದುದು; ಅನೇಕ ಬಣ್ಣಗಳಿಂದ 
ಕೂಡಿದುದು: ಎವಿಧ ಮಣಿಶಬಲತಂ . . . ದೇವಾಗಾರಂ (ಜಗದಿ. ೩-೩೩). 
ಶಬಳಿತ: ೧. ನೀಲಮಣಿಶಬಳಿತ ವಿಭ್ರಮಮಂ ಪಡೆದುವು ಪಂಚಮಸಮುದ್ರ 
ವಿದ್ರುಮಲತಾಪ್ರತಾನಾವಳಿಗಳ್‌ (ಶಾಂತಿಪು. ಏಚಿತ್ರವರ್ಣ ಶಬಳಿ 
ಪಾಳಾಂ. ಲಿ|ತ ಸುವರ್ಣಪರ್ಯಣಂಗಳಿಂದುನ್ನು ಖಮಯೂಖ - .* ಮಣಿಪುತ್ರಿಕೆಗಳಿಂ 

[ಸಂ.) 


೧೧-೧೦೫); 


(ಪಂರಾಮಾ. ೧೨-೨ ವ). 
ಶಬಳ "ಶಬಲ' ನೋ. 
ಶಬಳಚ್ಛಾಯೆ (ನಾ). ಅನೇಕ ಬಣ್ಣಗಳ ಕಾಂತಿ, - 

ಕಣ್ಣಸದುದು ಶಬಳಚ್ಛಾಯೆಯಿಂ ಶಕ್ರಚಾಪಂ (ಮಲ್ಲಿಪು. ೮-೮೫). 

(ಸಂ. ಶಬಲಚ್ಛಾಯಾ] 
ಶಬಳಮರೀಚಿ (ನಾ). ವ ಶಬಳಚ್ಛಾಯೆ: ವಿವಿಧವರ್ಣವಿಶೇಷಚ್ಛದಕುಸುಮಫಳಕುಳಂ 

ತೋರ್ಪುದು ಶಬಳಮರೀಚಿಹೃದ್ಮಮುದ್ಕಾನವನಂ (ಚಂದ್ರಪು. ೧೧-೫೧). 

(ಸಂ. ಶಬಲಮರೀಚಿ) 


ಹೊಳಪು: 


ಶಬಳಿತ "ಶಬಲಿತ' ನೋ. 

ಶಬಾಲಯ (ನಾ). ಶವಸಂಸ್ಕಾರವನ್ನು ಮಾಡುವಸ್ವಳ;ಸುಡುಗಾಡು;ಸ್ಮಶಾನ: 
ನಡೆತಂದಾ ಬಿಚ್ಚಾಧರ ಪೊಳಲ ತೆಂಗಡೆಯ ಶಬಾಲಯಕಾಗಿ . . .ಪೋಗುತಿರೆ 
(ಶ್ರೀಪಾಲ. ೭-೧೫೨). [ಆ ಸಂ. ಶವಾಲಯ] 

ಶಬಾಸ್‌ "ಶಹಬಾಸ್‌' ನೋ. 

ಶಬಾಸು "ಶಹಬಾಸ್‌' ನೋ. 

ಶಬುದ "ಸಬುದ' ನೋ. 

ಶಚೆ "ಸೆಬೆ' ನೋ. 

ಶಬ್ದ (ನಾ). ೧. ಸದ್ದು; ಸಪ್ಪುಳ; ಧ್ವನಿ: ಜಂಗಮದ ಶಬ್ದವ ಕೇಳಿ ಪ್ರಸಾದಕ್ಕೆ 
ಕೈ ದುಡಿಕಿದರೆ ಅದು ಪ್ರಸಾದವಲ್ಲ ಕಿಲ್ಬಿಷ (ಬಸವ. ೩೯೯) ;ಶಬ್ದವೆಂದರೆ ನಮ್ಮ ಕಿವಿಗಳಲ್ಲಿ 
ಉಂಟಾಗುವ ಒಂದು ಅನುಭವ ಮತ್ತು ಆ ಅನುಭವವನ್ನು ಉಂಟುಮಾಡಬಲ್ಲ 
ಕಾರಣವಿಶೇಷ (ಭೌತಎ ೧೫೩). ೨. [ವ್ಯಾಕ] ಅಕ್ಷರಗಳ ಗುಂಪು ; ಪದ: 
ಪ್ರಾಯಿಕಮಕ್ಕುಂ ದೀರ್ಫಾಮ್ನಾಯಮದಂತೆಲ್ಲ ಶಬ್ದದೊಳ್‌ ವೃತ್ತಿಗತಂ (ಉವ್ಕಾಮ ೨೫೧); 
.ಅನುಕೂಲಪವನನಿಂ ಜೀವನಿಷ್ಟದಿಂ ನಾಭಿಮೂಲದೊಳ್‌ ಕಹಳೆಯ ಪಾಂಗಿನವೋಲ್‌ 
ಶಬ್ದದ್ರವ್ಯಂ ಜನಿಯಿಸುಗುಂ ಶ್ವೇತಮದಜ ಕಾರ್ಯಂ ಶಬ್ದಂ (ಶಮದ. ೨). 
೧, ೨ : ವೈಯಾಕರಣನಂತೆ ಶಬ್ದಮನಾಲಿಸಿಯುಂ ಬೇಂಟೆಕಾಜನಂತೆ 
ಅಡಿವಚ್ಚೆಯನಅಸಿಯುಂ (ಗಡಾಯು. ೬-೨೮ ವು. ೩. ವ್ಯಾಕರಣ. ೪. [ನ್ಯಾಯ] 
ಹನ್ನೆರಡು ಪ್ರಮಾಣಗಳಲ್ಲಿ ಒಂದು : ಪ್ರಮಾಣವು ಪ್ರತ್ಯಕ್ಷ, ಅನುಮಾನ, 
ಉಪಮಾನ, ಶಬ್ದ, ಅರ್ಥಾಪತ್ತಿ . . . ಪ್ರಾತಿಭ ಎಂದು ಹನ್ನೆರಡು ಎಂದು ಕೆಲವರು 
ಹೇಳುತ್ತಾರೆ (ಒಂದಾ. ೧೩.೩). ೫. (ದ್ವ 33) ನಲವತ್ತು ವಿಧವಾದ ಗುಣಗಳಲ್ಲಿ 
ಒಂದು: ಶಬ್ದ ಬುದ್ಧಿ ... ಸೌಭಾಗ್ಮವೆಂದು ಸಾಮಾನ್ಯವಾಗಿ ನಲವತ್ತು ವಿಧ ಗುಣಗಳು 
(ಹಿಂದಸಾ. ೨೩೩). "ದ್ರವತ್ವ' ಪರಾ. ೬. [ಶೈವ] ಶೈವಾಗಮದ ಮೂವತ್ತಾರು 
ತತ್ತ್ವಗಳಲ್ಲಿ ಒಂದು: ಷಟ್ಟ್ರಿಂಶತ್ತತ್ವಗಳು: - ಶಿವ, ಶಕ್ತಿ. . . ಶಬ್ದ, ಸ್ಪರ್ಶ, 
ರೂಪ, ರಸ, ಗಂಧ, ಆಕಾಶ . . . ಭೂಮಯಃ (ಇವು ಶೈವಾಗಮದಲ್ಲಿರುವ 
ತತ್ವಸಂದೋಹಗಳು) (ಭಾರದ. ೭೩ ಅಡ). "ಷಟ್ರ್ವಿಂಶತ್ರತ್ವ' ಪರಾ. ೭. [ಜೈನ] 
ವಸ್ತುವಿನ ಭಾವ; ದ್ರವೃತ್ವ: ಶಬ್ದಕ್ಕೆ ದ್ರವೃತ್ತಮಂ ಜೈನರ್‌ ಪೇಟ್ತಿಪರ್‌ 
(ಶಮದ. ೨ ಟಕ). "ಶಬ್ದದ್ರವೃ' ಪರಾ. ಸಂ.) 

ಶಬ್ದಂಗೆಡು (ಕ್ರಿ). ಕಿವುಡಾಗು : ಬಳಕೋಳಾಹಲದಿಂ ವಿಯಚ್ಚರಗಣಂ . . . 
ಪೊಲಗೆಟ್ಟೋಡಿಯಳುರ್ಕೆಗಟ್ಟು ಕಿವಿ ಶಬ್ದಂಗೆಟ್ಟು ನಿಲ್ಬನ್ನೆಗಂ ತಳರ್ದಂ . .. ಮಾಗಧಂ 
(ಜಗವಿ. ೩-೪೧). (ಶಬ್ದ + ಕೆಡು) 


ಶಬ್ದಕಳಾಪ 


ಶಬ್ದಕಳಾಪ (ನಾ). ೧. ಶಬ್ದಗಳ ಗುಂಪು, - ಸಮೂಹ: ಈ ಪೇಲ್ದನಿತುಂ ಶಬ್ದ 
ಕಳಾಪಂ ಸ್ತ್ರೀವಿಷಯಮಾದೊಡಿತಿಪರಮಕ್ಕುಂ ರೂಪಾನ್ಮತ್ವದೊಳಾವಿಗೆ ಲೋಪಂ 
ತತ್ಪ್ರತ್ಕಯಕ್ಕೆ ಸಂಭವಿಸಿರ್ಕುಂ (ಕಾವ್ಮಾವ. ೩೩೦). ೨. ವ್ಯಾಕರಣಶಾಸ್ತ್ರ. ೧,೨: 
ಚತುರತೆ ಸತ್ಯವಿತ್ವದೊಳಭಿಜತೆ ಶಬ್ದಕಳಾಪದೊಳ್‌ ಪ್ರಸನ್ನತೆ ಮತಿಯೊಳ್‌ . . . 
ದೇವಕೀರ್ತ್ತಿ ವಿಬುಧಾಗ್ರಣಿಗೊಪ್ಪುವುದೀ ಧರಿತ್ರಿಯೊಳ್‌ (ಎಕ. 1 ೬೩-೨೭ ; 1163). 

(ಸಂ. ಶಬ್ದಕಲಾಪ। 

ಶಬ್ದಕೋಶ (ನಾ). ನಿಘಂಟು ; ಅರ್ಥಕೋಶ : ಸಂವಿಧಾನದಲ್ಲಿ ಉಪಯೋಗಿಸಿರುವ 
ಪಾರಿಭಾಷಿಕಶಬ್ದಗಳಿಗೆ ಪ್ರತಿಯಾಗಿ ... ಉಪಯೋಗಿಸಬೇಕಾದ ಶಬ್ದಗಳನ್ನು ನಿರ್ದಿಷ್ಟ 
ಪಡಿಸಿದ ಒಂದು ಶಬ್ದಕೋಶವನ್ನೂ ಬಾರತಸರ್ಕಾರದವರು ಗೊತ್ತುಮಾಡಿದರು 
(ಭಾದಾನ. ಪೀಠಿಕೆ). [ಸಂ.) 

ಶಬ್ದಕ್ರಿ (ನಾ). ಮಾತಿನಲ್ಲಿ ಮಾತ್ರ ಉಳಿಯುವ ಕ್ರಿಯೆ: ಶಾಸ್ತ್ರ ಬಲ್ಲಿತ್ತೆಂಬೆನೆ 

ಇದು ಕಾರಣ ಕೂಡಲಸಂಗಯ್ಯನೇ ನಿತೃ (ಬಸವ. ೫೬೨). 

(ಆ ಸಂ. ಶಬ್ದಕ್ರಿಯಾ] 

ಶಬ್ದಖಂಡನ (ನಾ). ೧. ಶಬ್ದವನ್ನು ತಪ್ಪೆಂದು ಹೇಳುವುದು,- ಖಂಡಿಸುವುದು. 
೨. [ತರ್ಕಶಾ) (ಗ್ರಂಥದ ಅಥವಾ ಕಾವ್ಮದ) ಶಬ್ದವು ಪ್ರಮಾಣಬದ್ಧವಲ್ಲ 
ವೆಂದು ಖಂಡಿಸುವುದು; ತರ್ಕದಲ್ಲಿ ಒಂದು ಬಗೆ : ಶಬ್ದಖಂಡನಮರ್ಥಖಂಡನ 
ಮನುಮಾನಖಂಡನಮೆಂಬ ತರ್ಕತಂತ್ರಕೋವಿದರಪ್ಪ ವಾದಿಗಳೊಳಂ 
(೧05. ೨-೧೦೫ ವ). "ಅರ್ಥಖಂಡನ' ಪರಾ. (ಸಂ.) 

ಶಬ್ದಗುಣ (ನಾ). ೧. ಶಬ್ದವನ್ನು ಗುಣವಾಗಿ ಹೊಂದಿರುವ ದ್ರವ್ಯ; ಆಕಾಶ: 
"'ವಿಹಾಯಸಃ . . . ಶಬ್ದಗುಣಃ, ಮೇಘದ್ವಾರಂ, ಮಹಾಬಿಲಂ - ೭ ಆಕಾಶದ 
ಹೆಸರುಗಳು'' (ಸಿದ್ಧಾಂತಿ. ೨೬). ೨. [ಕಾವ್ಯಮಾ] ಶಬ್ದಕ್ಕೆ ಸಂಬಂಧಿಸಿದ ಗುಣ; 
೫ ಇದರಲ್ಲಿ ಶ್ಲೇಷ, ಪ್ರಸಾದ, ಸಮತೆ, ಮಾಧುರ್ಯ, ಸೌಕುಮಾರ್ಯ, 
ಅರ್ಥವ್ಯಕ್ತಿ, ಉದಾರತ್ವ, ಓಜಸ್ಸು, ಕಾಂತಿ ಮತ್ತು ಸಮಾಧಿಗಳೆಂಬ ಹತ್ತು 
ಗುಣಗಳು ಇವೆ : ಶಬ್ದಾರ್ಥಗುಣಂಗಳಂ ಬೇರ್ಪಡಿಸಿ ಪೇಟದೆ . .. ಶಬ್ದಗುಣಂಗಳ್‌ 
ಪತ್ತು ಅರ್ಥಗುಣಂಗಳ್‌ ಪತ್ತು ಎಂಬ ಪಕ್ಚಮೆ ಲೇಸು (ಅಪ್ರತಿ. ೭-೧೧);ಶ್ಲೇಷ ಪ್ರಸಾದಾದಿ 
ಶಬ್ದಗುಣಗಳು ಹತ್ತೆಂದೂ ಅದೇ ಹೆಸರುಳ್ಳ ಅರ್ಥಗುಣಗಳು ಹತ್ತೆಂದೂ ಹೀಗೆ 
ಗುಣಗಳು ಒಟ್ಟು ಇಪ್ಪತ್ತೆಂದೂ ವಾಮನನ ಅಭಿಪ್ರಾಯ (ಕೃಷಿಂ. ೨೬೨). "ಅರ್ಥಗುಣ' 
ಪರಾ. (ಸಂ) 

ಶಬ್ದಗ್ರಹ (ನಾ). ೧. ಧ್ವನಿಯನ್ನು ಹಿಡಿಯುವುದು; ನಾದವನ್ನು ಗ್ರಹಿಸುವುದು. 
೨. ಶ್ರವಣೇಂದ್ರಿಯ; ಕಿವಿ: ""ಕರ್ಣಃ, ಶಬ್ದಗ್ರಹಃ . . . ಶ್ರವಃ - ೬ ಕಿವಿಗಳು” 
(ಸಿದ್ಧಾಂತಿ. ೧೯೬). ([ಸಂ.) 

ಶಬ್ದಚಿತ್ರ (ನಾ). ೧. ಶಬ್ದಗಳ ಮೂಲಕ ಚಿತ್ರಿಸಿದ ವಸ್ತು, - ವಿಷಯ: 
ವಿಜಯನಗರವನ್ನು ಕುರಿತು . . . ಯಾವ ಕೃತಿಯಲ್ಲಾದರೂ ಶಬ್ದಚಿತ್ರ ತೆಗೆದಿರುವರೆ? 
(ಕರ್ಣಾಜ. ೭೨). ೨. ಬಾನುಲಿಯಲ್ಲಿ ಬಿತ್ತರಿಸುವ, ಶಬ್ದಗಳಿಂದ ಕೂಡಿದ 
ನಾಟಕ ಮುಂತಾದುವು:ಮೊನ್ನೆ ಬೆಂಗಳೂರು ಆಕಾಶವಾಣಿ ನಿಲಯದವರು ಸೊಗಸಾದ 
ಶಬ್ದಚಿತ್ರವನ್ನು ಬಿತ್ತರಿಸಿದರು (ರೂಢಿ). ೩. [ಕಾವ್ಯಮಾ] ವೃಂಗೃಶೂನೃ ಹಾಗೂ 
ಶಬ್ದಪ್ರಧಾನವಾದ ಅಲಂಕಾರ; ಶಬ್ದಾಲಂಕಾರ: "“ಚಿತ್ರ''ವು ಶಬ್ದಚಿತ್ರ, ವಾಚ್ಮಚತ್ರ 
ಎಂದು ಎರಡು ಬಗೆ; ವೃಂಗೃಶೂನ್ಮವಾದ ಶಬ್ದಾಲಂಕಾರವು ಶಬ್ದಚಿತ್ರಕ್ಕೂ ಅಂಥದೇ 
ಅರ್ಥಾಲಂಕಾರವು ವಾಚ್ಮಚಿತ್ರಕ್ಕೂ ವಿಷಯವಾಗುತ್ತದೆ (ಭಾರಮಾ. ೩೧೮). |ಸಂ.1 

ಶಬ್ದಚ್ಛಲ (ನಾ). ಶಬ್ದಕ್ಕೆ ಅರ್ಥಾಂತರಗಳನ್ನು ಕೊಟ್ಟು ಮಾಡುವ ವಾದ: 
ಸರ್ವಜ್ಞಂಗೆ ಕಥಂ ಚಿದಾಹಾರಮುಂಟೆಂದು ಪರಮಾಗಮದೊಳ್ಬೇಟ್‌ಪಟ್ಟೊಡಾಹಾರ 
ಮುಂಟೆಂಬ ಶಬ್ದಚ್ಛಲಂಬಿಡಿದು ದುರಾಗ್ರಹದಿಂ ಕೇವಳಿಜಿನಂಗೆ ಭುಕ್ತಿಯುಂಟೆಂಬೊಡೆ 
(ಪಸಾರ. ೫೨೦). ಸಂ.) 

ಶಬ್ದಜ್ಞ (ನಾ). ೧. ವ್ಯಾಕರಣವನ್ನು ತಿಳಿದವನು; ವೈಯಾಕರಣ: 
ತಜ್ಞರ್ಪ್ವರೀಕ್ಷಿಸಲು ಶೆಬ್ದಜ್ಜಂ ಶಾಸ್ತ ಜ್ಞನಖಿಳತರ್ಕಜ್ಞಂ ಕಾವ್ಯಜ್ನಂ . . . 
ಶ್ರೀರಾಜಗುರು ಕಳೇಶ್ವರದೇವ೦ (ಶಾಸಪ. ೫೩-೬೭; 1179): ಸಂಖ್ಮಾವ್ಮಯಂಗಳಂ 


ಶಬ್ದಕ್ರಿ... 


೮೦೭೭ 


ಶಬ್ದವೇಧಿ 


ಕಳೆದುಲೌದ ನಿಘಂಟುವಿನ ಸುಲಲಿತಾಕ್ಷರಂಗಳಪ್ಪ ನಾಮಪ್ರಕೃತಿಗಳಂ ಕನ್ನಡಕ್ಕೆ ಸರಿಮಾಡಿ, 

ಸಮಸಂಸ್ಕೃತಮೆಂಬ ಪೆಸರನಿಟ್ಟು, ಶಬ್ದಜ್ಞರ್‌ ಲಿಂಗಮಂ ಮಾಬ್ಬರ್‌ (ಶಮದ. 60 ವೃತ್ತಿ). 

೨. [ಸಂಗೀತ] ತಾಳಹಾಕುವವನು : ""ಶಬ್ದಜ್ಞನೆಂದೆನಲ್‌ ತಾಳಧರನೆನಿಸಿಕ್ಕುಂ'' 

[ಸಂ.) 

5 |ಶಬ್ದದೋಷ (ನಾ). [ಕಾವ್ಯಮಾ] ಕಾವ್ಯದೋಷಗಳಲ್ಲಿ ಒಂದು; ಶಬ್ದಗತ 
ದೋಷ: ಶಬ್ದದಲ್ಲಿ ಸ್ವಾಭಾವಿಕವಾಗಿ ಯಾವ ದೋಷವೂ ಇರುವುದಿಲ್ಲ. ಹೇಳುವವನ 
ದೋಷವೇ ಶಬ್ದದೋಷ. ಅದು ಪ್ರಮಾದ, ಅಶಕ್ತಿ, ಆಲಸ್ಕ ಇವುಗಳಿಂದುಂಟಾಗುವುದು 
(ಒಂದಸಾ. ೧೩೭); ಪಿಂಡಕ್ಕೆ ಬನ್ನಿರೋ, ತಂಡುಲಾರ್ಧಾರ್ಧಾರ್ಧ ತದರ್ಧನಾಯಕ 
ಅಷ್ಟಾರ್ಧಾರ್ಧ ಬಾಹುಗಳು, ಇತ್ಕಾದಿಗಳು ಶಬ್ದದೋಷಗಳು (ಅರ್ಯಧ. ೫೫). 
"ಅರ್ಥದೋಷ' ಪರಾ. ಸಂ.) 

ಶಬ್ದದ್ರವ್ಯ (ನಾ). ಶಬ್ದಗಳು ಹುಟ್ಟಲು ಉಪಾದಾನಕಾರಣವಾದ ವಸ್ತು : 
ಅನುಕೂಲಪವನನಿಂ ಜೀವನಿಷ್ಟದಿಂ ನಾಭಿಮೂಲದೊಳ್‌ ಕಹಳೆಯ ಪಾಂಗಿನವೋಲ್‌ 
ಶಬ್ದದ್ರವ್ಯಂ ಜನಿಯಿಸುಗುಂ ಶ್ವೇತಮದಜ ಕಾರ್ಯಂ ಶಬ್ದಂ (ಶಮದ. ೨). 1ಸಂ.) 

ಶಬ್ದನಿರೂಪಣ (ನಾ). ಒಂದುಪದದ ನಿಷ್ಕ ಷ್ಟವಾದ ಅರ್ಥವನ್ನು 
ಸ್ಪಷ್ಟಪಡಿಸುವುದು; ಶಬ್ದಾರ್ಥದ ವಿವರಣೆ: ""ಧನಂ ಜೀವಂ ಶಬ್ದನಿರೂಪಣಂ 
ವಿಮಲಯೋಗಂ ತಾವಿವರ್ಥಾಂಕಿತಂ'' (ನಾನಾರ. ೧೫೭). [ಸಂ.] 

ಶಬ್ದಪ್ರಮಾಣ (ನಾ). ಲಿಖಿತವಾದ ಅಥವಾ ಮೌಖಿಕವಾದ ಆಧಾರಗಳ 
ಪ್ರಮಾಣ: ಶಬ್ದಪ್ರಮಾಣಮೆನೆ:- ಇರ್ದುದನಿರ್ದಂತೆ ತಿಳಿಸುವ ನುಡಿ (ಚಕ. ೧೨); 
ಶಬ್ದಪ್ರಮಾಣವೆಂದರೆ ವೇದಾದಿಶಾಸ್ತ್ರಗಳೆಂಬ ಆಗಮವೇ ಶಬ್ದಪ್ರಮಾಣವಂದು 
ಹಿಂದೆ ವ್ಯವಹಾರವಿರಬಹುದು (ಹಿಂದಸಾ. ೧೪೪). !ಸಂ.) 

ಶಬ್ದಪ್ರವೀಚಾರ (ನಾ). ೧. [ಜೈನ] ಐದುಬಗೆಯ ಪ್ರವೀಚಾರಗಳಲ್ಲಿ ಒಂದು; 
ಶ್ರವಣಮಾತ್ರದಿಂದ ಇಂದ್ರಿಯಜನಿತಸುಖವನ್ನು ಹೊಂದುವಿಕೆ : ಪರಿಹಾಸಂ 
ರಸನೀತಿ . . . ವಿಶ್ರುತವಿನೋದಂ ತನ್ನೊಳಾಗಿರ್ಪಿನಂ ಪರಿವಾರಾಮರಕಾಮಿನೀ 
ಪರಿವೃತಂ ಶಬ್ದಪ್ರವೀಚಾರದಿಂ ಪರಮಾನಂದದೊಳೆಯ್ದೆ ಮಾಡಿ ತಳೆದಂ ಪ್ರೀತಿಂಕರ[0] 
ಪ್ರೀತಿಯಂ (ವರ್ಧಮಾ. ೭-ಟಾ). ೨. ಶ್ರವಣಮಾತ್ರದಿಂದ ಇಂದ್ರಿಯಜನಿತ 
ಸುಖವನ್ನು ಹೊಂದುವವನು: ಆ ಕಲ್ಪಂಗಳೆರಡಕ್ಕಂ ಶತಾರೇಂದ್ರನಿಂದ್ರನಕ್ಕುಂ 

. * ವೃಂದಾರಕರೆಲ್ಲಂ ಹಸ್ತಚತುಷ್ಟಯೋತ್ಸೇಧರುಂ ಅಷ್ಟಾದಶರತ್ನಾಕರೋಪಮಾ 
ಯುಷ್ಕರುಂ ಶಬ್ದಪ್ರವೀಚಾರರುವುಪ್ಪರ್‌ (ಸುಕುಮಾ. ೧೧-೬೬ವ). 1ಸಂ.) 
ಶಬ್ದಮಾಧುರ್ಯ (ನಾ). ಪದದ ಸೊಗಸು; ಶಬ್ದದ ಇಂಪು: ವಾಲ್ಮೀಕಿಯ 
ಶ್ಲೋಕಗಳಲ್ಲಿ ಕಂಡುಬರುವ ಶಬ್ದಮಾಧುರ್ಯವು ಸ್ವರ್ಗೀಯವಾದುದು (ಭಾರದ. ೯೨). 
[ಸಂ.] 

ಶಬ್ದರೂಪ (ನಾ). ೧. [ವ್ಮಾಕ] ವ್ಮಾಕರಣಬದ್ಧವಾದ ಪದದ ರೂಪ: 
ಈ ಶಬ್ದರೂಪವು ಸಂದೇಹವಾಗಿರುವುದರಿಂದ ಪ್ರಶ್ನಾರ್ಥಕಚಿಹ್ನೆಯನ್ನು ಹಾಕಲಾಗಿದೆ 
(ರೂಢಿ). ೨. ಶಬ್ದಪ್ರಧಾನವಾದುದು : ಇವುಗಳಲ್ಲಿ ಶಬ್ದರೂಪವಾದ ಗ್ರಂಥವನ್ನು 
“ಕಾವ್ಕ', "ಶಾಸ್ತ್ರ' ಎಂದು ಎರಡುಭಾಗ ಮಾಡಬಹುದು (ಕೈಪಿಡಿ. ೧೬೮). ([ಸಂ.1 

ಶಬ್ದವಿದೆ (ನಾ). ವ್ಮಾಕರಣಶಾಸ್ತ್ರ): ನಯವಿದ್ಕಾವಿದರಿಂ ಕವಿಪ್ರಕರದಿಂ ತರ್ಕಜ್ಞರಿಂ 
ಶಬ್ದವಿದ್ಧೆಯೊಳಬ್ಬಾಸನಕಲ್ಪರಪ್ಪ ವಿಳಸದ್ಭೂದೇವರಿಂ. . . ಒಪ್ಪುವ ಗುಪ್ತವಂಶ ವಸುಧಾ 
ಧೀಶಾವಳೀರಾಜಧಾನಿಯನುಜ್ಜೆ ನಿಯನೆಯ್ದಿ ಬಂದನಜಿತಂ (ಪಂಚತಂ. ೧೯೩-೧೫೪). 

[ಸಂ. ಶಬ್ದವಿದ್ಕಾ] 

ಶಬ್ದವೇದಿ (ನಾ). ಶಬ್ದಶಾಸ್ತ್ರವನ್ನು ಬಲ್ಲವನು; ವಿದ್ವಾಂಸ: ಶಬ್ದವೇದಿಗಳೆಂದು 
ನುಡಿದು ನಡೆವರು ನೋಡಾ ನಿಶ್ಯಬ್ದ ವೇದಿಸದಿದ್ದರೆ ಗುಹೇಶ್ವರ ನೋಡಿ ನೋಡಿ 
ನಗುತ್ತಿಪ್ಪ ನೋಡಾ (ಅವಚಂ. ೧೦೬-೪೮೩). (ಸಂ. ಶಬ್ದವೇದಿನ್‌] 

ಶಬ್ದವೇಧಿ (ನಾ). ೧. ಕಣ್ಣಿಗೆ ಕಾಣದಿರುವ ವಸ್ತುವಿನ ಕಡೆಗೆ ಕೇವಲ 
ಶಬ್ದವನ್ನು ಅನುಸರಿಸಿ ಬಾಣವನ್ನು ಪ್ರಯೋಗಿಸುವಿಕೆ; ಶಬ್ದಗ್ರಹಣ 
ಮಾತ್ರದಿಂದ ಗುರಿಹಿಡಿದು ಹೊಡೆಯುವುದು: ಕಣ್ಣರಿಯದಾ ಕಳ್ತಲೊಳ್‌, 
ಶಬ್ದವೇಧಿಧನುರ್ವಿದ್ಕಾ ಪ್ರತಿಷ್ಠೆಯಿಂ ಕೊಂದುದಕೆ, ವಿಧಿ ನನಗೆ ವಿಧಿಸಿದೀ ಶಾಪಮಂ 


(ಮಂಗೆಲಾ. ೧೧೧-೩). 


30 


ಶಬ್ದವೇಧಿತ್ವ 


ಕಾಣ್‌ ! (ಶ್ರೀರಾಮಾ. ೧೦೨-೬೪): ಕುಂಜುಶೆಟ್ಟಿ ಶಬ್ದವೇಧಿಯನ್ನೂ ಬಲ್ಲವನಂತೆ 
(ಶಾಂತಲಾ. ೨೨೨). ೨. ಶಬ್ದಗ್ರಹಣಮಾತ್ರದಿಂದ ಬಾಣಪ್ರಯೋಗವನ್ನು 
ಮಾಡುವವನು: ಧನುರ್ವೇದಿಯುಂ ಶಬ್ದವೇದಿ8ದಿ3ಯುಮಪ್ಪ ಬಿಲ್ಲ 
ಬಿನ್ನಣಿಯನೊರ್ವನಂ ಕರೆದು (ಪಂಚತಂ. ೧೨೭-೧೪). ೩. ಒಂದು ಬಗೆಯ 
ಬಾಣ : ಅರ್ಜುನನು ಮಂತ್ರಾಸ್ತ್ರಗಳಿಂದಲೂ ಶಬ್ದವೇಧಿ ಬಾಣಗಳಿಂದಲೂ ಹೊಡೆಯಲು 
ಮೊದಲುಮಾಡಿದನು (ವಚಭಾ. ೧೭೯). ೪. ಬಿಲ್ಲುಗಾರ. ೫. ಯೋಧ; ಸಿಪಾಯಿ. 
೬. ದಶರಥ. ೩. ಅರ್ಜುನ. (ಸಂ. ಶಬ್ದವೇಧಿನ್‌! 

ಶಬ್ದವೇಧಿತ್ವ (ನಾ). ಎ ಶಬ್ದವೇಧಿ ೧: ಬಾಣಪ್ರಯೋಗದಲ್ಲಿ ಆ ಲಾಘವವನ್ನೂ 
ಶಬ್ತವೇಧಿತ್ವವನ್ನೂ ಹೊಗಳಿದರು (ವಚಭಾ. ೧೯). [ಸ0.] 

ಶಬ್ದವೇಧಿವಿದ್ಯೆ (ನಾ). ಶಬ್ದಗ್ರಹಣಮಾತ್ರದಿಂದ ಬಾಣಪ್ರಯೋಗವನ್ನು 
ಮಾಡುವ ವಿದೆ : ದಶರಥ, ಅರ್ಜುನಾದಿಗಳು ಶಬ್ದವೇಧಿವಿದ್ಯೆಯನ್ನಭ್ಮಸಿಸಿದ್ದರೆಂದು 
ಕೇಳಿದ್ದೇವಷ್ಟೆ ? ಶಬ್ದವು ನೇರವಾಗಿ ಪ್ರಸರಿಸುವುದೇ ಈ ವಿದೈಗೆ ಮೂಲಾಧಾರವಾಗಿದೆ 
(ಭೌತಎ. ೧೪೪). (೫೦. ಶಬ್ದವೇಧಿವಿದ್ಕಾ) 

ಶಬ್ದಶಾಸ್ತ್ರ, (ನಾ). ಶಬ್ದವನ್ನು ಕುರಿತ ಶಾಸ್ತ್ರ ; ವ್ಯಾಕರಣಶಾಸ್ಪ್ರ:ಲಪಿ 
ಶಬ್ದಶಾಸ್ತ್ರಮಬಿಧಾನಪರಂಪರೆ ನಾಟಕಪ್ರಯೋಗಂ ಕಾವ್ಯಂ. .. ಅಖಿಲವ್ಮೂಹೋತ್ಮರ 
ಮೆಂಬಿನಿತಜ ಳಂ ಬಲ್ಲರೆಲ್ಲರುಂ ಮೆಚ್ಚೆ ಪಡೆದನತಿಕೌಶಲಮಂ (ಪುಷ್ಪಪು. ೪-೫೮); 
ಕರ್ಣಾಟಕ ಲಕ್ಷಣ ಶಬ್ದಶಾಸ್ತ್ರಮಂ ಲಾಕ್ಷಣಿಕರ್ಪೇಲೆಂದು ಬೆಸಸೆ ಬಗೆವುಗೆ ಪೇಟ್ಸ್‌ಂ 
(ಶಮದ. ಪೀಠಿಕೆ ೩) ; ಸರ್ವಶಾಸ್ತ್ರಕ್ಕೂ ಆಧಾರಭೂತವಾದ ಶಬ್ದಶಾಸ್ತ್ರ, ಹಾಗೂ 
ಬುದ್ಧಿ ಶಾಸ್ತ್ರಗಳ ಮೂಲಪುರುಷರಾದ ಪಾಣಿನೀ ಕಾಣಾದರನ್ನು . . . ಶಾಸ್ತ್ರಕಾರರು 
ನಿರ್ವಚಿಸಿದ್ದಾರೆ (ಭಾರದ, ೧೨೩). (ಸಂ.1 

ಶಬ್ದಶ್ಲೇಷ (ನಾ). [ಕಾವ್ಮಮಾ] ಒಂದುಪದವನ್ನು ನಾನಾರೀತಿಯಲ್ಲಿ 
ವಿಭಾಗಮಾಡಿದಾಗ ನಾನಾವಿಧವಾದ ಅರ್ಥವನ್ನು ತಿಳಿಸುವ ಒಂದು 
ಅಲಂಕಾರ : ಎರಡರ್ಥಮೊಂದೆ ಶಬ್ದಾಂತರದೊಳ್‌ ನೆಗಟ್ಟಿಂತು ಪೇಟ್ಟುದರ್ಥಶ್ಲೇಷಂ 
ದೊರೆಕೊಳೆ ಶಬ್ದಾವಯವದೊಳೆರಡಭಿಮತಶಬ್ದಮಃಿಗೆ ಶಬ್ದಶ್ಲೇಷಂ (ಕಾವ್ಕಾವ. ೭೫೩); 
ಉದಾ:- ಕುವಳಯಬಾಂಧವನೆಸೆವನೆ ಕುವಳಯಮಂ ಬೆಳಗಿ ಕುವಳಯಂ ಪೊಲಗನೆ 
ಪಾಂಡವರೆ ಪೊಜಗಾಗೆ ನಿನಗೀ ಕುವಳಯಪತಿಯೆಂಬ ಪೆಂಪೊಡಂಬಡೆ ನೃಪತೀ 
(ಪಂಪಭಾ. ೯-೩೭). "ಅರ್ಥಶ್ಲೇಷ' ಪರಾ. 110.1 

ಶಬ್ದಸಂಖ್ಯ (ನಾ). [ಗಣಿತ] ಪದಗಳ ಮೂಲಕ ತಿಳಿಸುವ ಸಂಖೆ : 
ಪದ್ಮರೂಪದಲ್ಲಿ ಸಂಖ್ಯೆಗಳನ್ನು ಕೆಲವು ವಸ್ತುಗಳ ಹೆಸರಿನ ಮೂಲಕ ತಿಳಿಸುವ 
ಪದ್ಧತಿಯು ಇಂಡಿಯದ ಭಾಷೆಗಳಲ್ಲಿ ಈಗಲೂ ಇದೆ. ಉದಾ: ಸೂರ್ಯ = ೧, 
ಕರಿ (ಆನೆ) ವ ೮. ರಾಜ ವ ೧೬, ಅಗ್ನಿ ಎ ೩, ವೇದ ವಳ, ಬಾಣ ವ ೫ ಇತ್ಕಾದಿ 
ಶಬ್ದಸಂಖ್ಯೆಗಳು ಶುಲ್ವಸೂತ್ರಗಳಲ್ಲಿ ಕೂಡ ಕಂಡುಬರುತ್ತವೆ (ಗಣಿಚ. ೨೨೫). 

[ಸಂ. ಶಬ್ದಸಂಖ್ಮಾ? 

ಶಬ್ದಸಂಗ್ರಹ (ನಾ). ಗ್ರಂಥಗಳಿಂದ ಪದಗಳನ್ನು ಆಯ್ದು ಶೇಖರಿಸುವಿಕೆ: 
ನಿಘಂಟುರಚನೆಗೆ ಶಬ್ದಸಂಗ್ರಹವೇ ಮೊದಲ ಮೆಟ್ಟಿಲು (ರೂಢಿ). [ಸಂ.] 

ಶಬ್ದಸಂದರ್ಭ (ನಾ). ಶಬ್ದದ ಬಳಕೆ, ಪ್ರಯೋಗ : ಕಿವಿಯಂ 
ಜಕ್ಕುಲಿಪಂತೆ ನುಣ್ಬಡರ್ದ ಶಬ್ದಂ ಶಬ್ದಸಂದರ್ಭದೊಳ್‌ ಸವಿಯಂ ಮುಂದಿಡು 
ವರ್ಥಮರ್ಥದೊಳೊಡಂಬಟ್ಟೊಳ್ಳನೋರಂತೆ ಬೀಜುವ ಭಾವಂ 
ಪೊಣ್ಮುವ ನಾನಾರಸಮಿರ್ಪ ವಸ್ತುಕೃತಿಯಂ ಪೇಟ್ತಿಗ್ಗಳಂ ಮೆಚ್ಚಿಪಂ (ಚಂದ್ರಪು ೧-೫೧). 

(ಸಂ.] 

ಶಬ್ದಸಂದೇಹ (ನಾ). ಶಬ್ದದ ಅರ್ಥ ಮತ್ತು ರೂಪಗಳ ಬಗ್ಗೆ ಉಂಟಾಗುವ 
ಅನುಮಾನ ಸಮಸ್ತಶಾಬ್ದಿಕಜನಮನೋಜನಿತಶಬ್ದಸಂದೇಹ 
ಶಲ್ಮಚಾರು  ಚುಂಬಕಾಯಮಾನಾನೂನ ಕರ್ಣಾಟಕಲಕ್ಷಣಶಿಕ್ಸಾಚಾರ್ಯ 
ಸುಕವಿ ವಿರಚಿತಮುಪ್ಪ ಶಬ್ದವುಣಿದರ್ಪಣದೊಳ್‌ 
ಸಂಧಿಕಾರ್ಯಮೆಂಬ ಪ್ರಥಮಸಂಧಿ ಸಂಪೂರ್ಣಂ (ಶಮದ. ಸಂಧಿ. ೧. ಸಂಧ್ಮಂತ್ಮ ವಾಕ್ಮ). 

[ಸಂ.) 


ಇದು 


ಕೇಶಿರಾಜ 


೮೦೭೮ 


10 


165 


25 


40 


45 


ಶಬ್ದಾರ್ಥ 


ಶಬ್ದಸಂಪತ್ತು (ನಾ). ಪದಗಳ ವಿಪುಲತೆ, - .ಆಧಿಕ್ಕ: ಪರ್ಜಿಭಾಷೆಯ 
ವ್ಯಾಕರಣಾಂಶಗಳ, ಶಬ್ದಸಂಪತ್ತಿನ ವಿವರ ತಿಳಿದುಬರುತ್ತದೆ (ದ್ರಾಎವಿ. ೧೮೨). 
[ಸಂ. ಶಬ್ದಸಂಪದ್‌) 
ಶಬ್ದಸಂಸ್ಕಾರ (ನಾ). ಶಬ್ದಗಳಿಗೆ ಸಂಬಂಧಿಸಿದ ಜ್ಞಾನ ; ವ್ಯಾಕರಣ: 
ಬರೆಯಲುಂ ಬಾಜಿಸಲುಂ ಬಲ್ಲ ಶಬ್ದಸಂಸ್ಕಾರವುಳ್ಳಾತ ನಾಗದೇಸಿಗರ್ಗ್ಗ ನಿತ್ಯ 
ಸ್ಥಿತಿಯೊನ್ಹು ಪೊಟ್ತಲಾಹಾರಮುಂ ವರಿಷಕ್ಕೊನ್ಹು ಕಪ್ಪಡವುವನಿಕ್ಕಿಯೋದಿಸಿ 
(ಎಇ. ೫%. ೬೮-೨೬ ; 1012. [ಸಂ.] 
ಶಬ್ದಸಾಮರ್ಥ (ನಾ). 
ಕರ್ಣಾಟಕ ವ್ಯಾಕರಣ ಶಬ್ದಮಣಿದರ್ಪಣಮೆಂಬ ಪೆಸರನಿಟ್ಟು 
(ಶಮದ. ಪೀಠಿಕೆ ೩ ವೃತ್ತಿ). [ಸಂ.) 
ಶಬ್ದಸಾರಾಯ (ನಾ). ಶಬ್ದದ ಒಟ್ಟು ಅರ್ಥಸ್ವಾರಸ್ಕ : ಒಂದು ಮಾತೆನ್ನಬಹುದ 
ಶಬ್ದಸಾರಾಯವನು ಒಂದು ಮಾತೆನ್ನಬಹುದೆ ಶರಣಸಂಬಂಧವನು (ಬಸವ. ೬೮೧). 
(ಶಬ್ದ 3- ಸಾರಾಯ್ಕ। 
ಶಬ್ದಸಿದ್ಧಿ (ನಾ). ಶಬ್ದಗಳ ಸರಿಯಾದ ಬಳಕೆ, - ಪ್ರಯೋಗ: ಪಂಪನಿಗಿಂತ 
ಪೂರ್ವದಲ್ಲಿ ಮಾರ್ಗಕಾವ್ಯವು ಕನ್ನಡ-ಸಂಸ್ಕೃತಗಳ ಶಬ್ದಸಿದ್ಧಿಯನ್ನು ಪಡೆದು... 
ಪಂಡಿತಪ್ರತಿಭೆಯ ಮೂರ್ತಿಯಾಗಿ ತಲೆದೋರಿತ್ತೆಂದು 'ಶೂದ್ರಕ'ವು ಸ್ಪಷ್ಟವಾಗಿ 
ತಿಳಿಸುತ್ತದೆ (ಕಸಾಚಿ. ೫೧). 1ಸಂ.1 
ಶಬ್ದಸಿದ್ದಿಸ್ಮರಣ (ನಾ). ಶಬ್ದಗಳ ಸಾಧಿತರೂಪಗಳ ನಿಯಮ: ಪರಮಾರ್ಥಂ 
ಪೇಟ* ಪಟ್ಟಿರ್ದಧಿಕರಣಮಿವಿಂತಯ್ದಆಗೌಳ್‌ ಶಬ್ದಸಿದ್ದಿಸ್ಮರಣಕ್ಕಾದ್ಯಕ್ಕುದಾತ್ತಪ್ರಕರಣ 
ಗಣನಾವೃತ್ತಿಯಿಂ ಪೊರ್ದಿ ನಿಲ್ಕುಂ (ಕಾವ್ಮಾವ. ೬). [ಸಂ.) 
ಶಬ್ದಸುಖ (ನಾ). ಮಧುರವಾದ ಮಾತು, ಸಂಗೀತ ಮೊದಲಾದುವುಗಳಿಂದ 
ಉಂಟಾಗುವ ಆನಂದ: ಶಬ್ದಸುಖಕ್ಕೆ ಮಚ್ಚಿ ಮಾತಿಂಗೆ ಮಾತನೆ ಕೊಟ್ಟು 
ಕೆಟ್ಟೆನಯ್ಕ್ಮಾ ಅನುಭಾವ ಅಕ್ಕವೆಯಾಗದೆ ಬೆಬ್ಬನೆ ಬೆಅತೆನಯ್ಕಾ (ಬಸವ. ೨೯೮). 
[ಸಂ.1 
ಶಬ್ದಸುಖ (ನಾ). ಮಾತುಗಳ ಪ್ರಾಧಾನ್ಮಕ್ಕೆ ಗಮನವಿಟ್ಟು ಆನಂದವನ್ನು 
ಪಡುವ ವೃಕ್ತಿ: ಪರಮತತ್ತ ಒದ ನಿಜಸಂಯುಕ್ತರ ಆನು ನೀನೆಂಬ ಶಬ್ದಸುಖಿಗಳ 
ತೋಟಾ ಎನಗೆ (ಬಸವ. ಕ. ಆ೮೦). [ಸಂ. ಶಬ್ದಸುಖನ್‌] 
ಶಬ್ದಸೌಷ್ಮವ (ನಾ). ಶಬ್ದದ ಸೊಬಗು. [ಸಂ] 
ಶಬ್ದಾಂತ (ನಾ). ಪದದ ಕೊನೆ; ಶಬ್ದದ ಕೊನೆ: ತಿಳಿ ಬಹುಳದೆ ಶಬ್ದಾಂತಂಗಳ 
ನತ್ವಜ್ಞತ್ವಕತ್ವದೆಡೆಗೆ ಣಕಾರಂ ತಳೆಗು೦ (ಶಮದ. ೨೭೮). (ಸಂ.] 
ಶಬ್ದಾಂತರ (ನಾ). ಬೇರೆ ಬೇರೆ ಶಬ್ದ; ಭಿನ್ನಶಬ್ದ: ಪ್ರಕರಣದಿಂ ಶಬ್ದಾಂತರದ 
ಕೂಟದಿಂದಭಿನಯಂಗಳಿಂದಿಷ್ಟಾರ್ಥಪ್ರಕಟನಮಕ್ಕುಂ (ಕಾವ್ಮಾವ. ೪೩೧). [೫೦.1 
ಶಬ್ದಾನುವಿದ್ದ (ನಾ). [ಯೋಗ] ದೃಶ್ಮಾನುವಿದ್ಧ, ಶಬ್ದಾನುವಿದ್ದ, ನಿಃಸಂಕಲ್ಪ, 
ನಿರ್ವಿಕಲ್ಪ, ನಿರ್ವ್ವೃತ್ತಿಕ ಮತ್ತು ನಿರ್ವಾಸನ ಎಂಬ ಆರು ಬಗೆಯ 
ಸಮಾಧಿಗಳಲ್ಲಿ ಒಂದು : ಒಳಹೊಜಗೆ ಬೆಳಗುತಲಿ ಕರಣದ್ವಾರದಿಂದಾವ 
ತಿಳಿಯುತಿಹನೊ ಆತ ತಾನೆಂದೊಳಗೆ ತನ್ನನು ಕಂಡು ಮನನದೊಳೊಲಿದು 
ಸೋಹಮ್ಮೆನುತಲಿರೆ ಶಬ್ದಾನುವಿದ್ದವದು (ಅಮೃತ. ೬-೫೯). (ಸಂ. 
ಶಬ್ದಾನುಶಾಸನ (ನಾ). ೧. ಶಬ್ದಸ್ಟರೂಪವನ್ನು ತಿಳಿಸುವ ಶಾಸ್ತ್ರ; 
ವ್ಯಾಕರಣಶಾಸ್ತ ): ಅಭಿಮತಜೈನೇಂದ್ರವಚೋವಿಭವಂ ಶಬ್ದಾನುಶಾಸನಪ್ರಭವ 
ವಚೋವಿಭವಮೊಡನೆಸೆಯೆ ರಂಜಿಪಂ . ಕವಿರತ್ನಂ (ಅಜಿಪು. 
೨. ಭಟ್ಟಾಕಳಂಕನು ಸಂಸ್ಕೃತದಲ್ಲಿ ರಚಿಸಿದ ಕನ್ನಡ ವ್ಮಾಕರಣಗ್ರಂಥ: 
ಅತ್ವಮದೆಂತೆಂದೊಡೆ- ಶಬ್ದಾನುಶಾಸನದಲ್ಲಿ . . . ಅತ ಓಷ್ಠ್ಮೇ . . . ಎಂಬುದಾಗಿ 
ಅಕಾರಕ್ಕೆ ಓಷ್ಕ್ಯಸ್ವರಂ ಪರಮಾಗೆ, - ವತ್ವಸಂಧಿಯಾಗುವುದು (ಶಮದ. ೫೫ ಟೀಕೆ). 
[ಸಂ.1 
ಶಬ್ದಾರ್ಥ (ನಾ). ಪದದ ಅರ್ಥ, - ಅಭಿಪ್ರಾಯ : ಇರೆ ಶಬ್ದಾರ್ಥಗಳ್‌ 
ತತ್ಪರತೆಯಿನದು ಕಾವ್ಯಂ (ಕಾವ್ಮಾವ. ೪೩೦). ಸಂ.) 


ಶಬ್ದಶಕ್ತಿ: ಶಬ್ದಸಾಮರ್ಥಮಮರೆ, ವಿಸ್ತರದಿಂ 
. ಪೇಟ್ಟ್‌ಂ 


೧೭-೪೩). 


ಶಬ್ದಾಲಂಕಾರ 


ಶಬ್ದಾಲಂಕಾರ, ಶಬ್ದಾಳಂಕಾರ (ನಾ). |ಕಾವ್ಯಮಾ] ಅನುಪ್ರಾಸ, ಯಮಕ 
ಮೊದಲಾದ ಶಬ್ದಪ್ರಧಾನವಾದ ಅಲಂಕಾರ: ಅವಜೂಳ್‌ ಶಬ್ದಾಲಂಕಾರ 
ವಿಭಾಗಂ ಯಮಕಮೆಸವನುಪ್ರಾಸಂ ಚಿತ್ರವಿಚಿತ್ರ ಜಿತ್ತಿವಕ್ರೋಕ್ತಿವಿಶೇಷಮುಮೆ 
ಚತುರ್ವಿಧಂ ತಾನಕ್ಕುಂ «ಕಾವ್ಮಾಟ. 129); ಶಬ್ದಾಲಂಕಾರಗಳು, ಸದ್ದಿಗೋಸ್ಕರ 
ಕಟ್ಟಿಕೊಂಡಿರುವ ಗೆಜ್ಜೆ ಪಾಡಗಗಳಂತಿರುವುಬೆಂದು ಹೇಳಬಹುದು (ಕೈಪಿಡಿ. ೨೪೮). 
ಶಬ್ದಾಳಂಕಾರ: ಮುನ್ನಂ ಶಬ್ದಾಳಂಕಾರಂ ನಿಶ್ಚಿತಮಕ್ಕ ಪೇಟ್ವ ಮಾಲ್ಕಯೊಳ್‌ 

[70.) 

ಶಬ್ದಾವೃತ್ತಿದೀಪಕ (ನಾ). ([ಕಾವ್ಯಮಾ] ದೀಪಕಾಲಂಕಾರದಲ್ಲಿ ಒಂದು ಬಗೆ; 
ಯಾವುದಾದರೂ ಪದ್ಮ ಅಥವಾ ಗದೃಭಾಗದಲ್ಲಿ, ಒಂದೇ ಪದವು ಬೇರೆ 
ಬೇರೆ ಅರ್ಥಗಳಲ್ಲಿ ಮತ್ತೆ ಮತ್ತೆ ಚಮತ್ಕಾರವಾಗುವಂತೆ ಬರುವುದು: 
ಇದು ಅರ್ಥಂ ಬೇಯಖಾಗಿರ್ದೂಡಂ ಶಬ್ದಂ ಬಳಸಿವರೆ ಶಬ್ದಾವೃತ್ತಿದೀಪಕಮೆಂದುಂ 
(ಅವ್ರತಿ. ೩೮-೧೬) ; ಉದಾ : ಚುರ್ಚೆ ಮಹೀಶೂರ ಬಾಣಮಿವಿರ್ಚದೆ ಕೆಳದಿಯವರೆಜಗಿ 
ನರಪತಿಗಳ್ಳಿಂ ಕರ್ಚಿದರಡಿಯುಂಗುಟಿಮಂ ಕರ್ಚಿದರೂಡನುಗುವ ಸೊಗದ 
ಕಣ್ಣೀರ್ವೊನಲಿಂ ( ಅಪ್ರತಿ. ೫೮-೫೩). 1ಸಂ.1 

ಶಬ್ದಾಳಂಕಾರ "ಶಬ್ದಾಲಂಕಾರ' ನೋ. 

ಶಬ್ದಿಸು (ಕ್ರಿ). ಧ್ವನಿಮಾಡು; ಶಬ್ದಮಾಡು : ರಾಜಕುಮಾರನ ಪ್ರಯಾಣಸೂಚಕವಾಗಿ 
ಭೇರಿಯು ಶಬ್ತಿಸಿತು (ನಾಗಕಾ. ೫೨). [ಶಬ್ದ 1 - ಇಸು] 

ಶಬ್ಬಿ, ಶೆಬ್ಬಿ, ಸೆಬ್ಚೆ (ನಾ). ಮೃದುವಾಗಿರುವುದು; ಹದವಾದುದು: ರೊಟ್ಟಿ 
ಬಹು ಶಬ್ಬಿಯಾಗಿಹುದು; ಬಿಸಿ ಬಿಸಿ ರೊಟ್ಟಿ. ಮಲ್ಲನೊಳಗಡೆ ಬಂದು ಸುತ್ತ ನೋಡಿತು 
ನಾಯಿ (ಶಾವರ. ೪೧-೨೩) ; ಮಳೆಯಲ್ಲಿ ನೆನೆದು ಮೆತ್ತಗಾಗಿ ನರಿಗೆ ತಿನ್ನುವುದಕ್ಕೆ ಶಬ್ಬಿಯಾಗಿತ್ತು 

ಉದ್ದಿನ ಬೇಳೆಯನ್ನು ಒಡೆದು ಹೂಟ್ವಿಲ್ಲದೆ 
ತೊಳಿದು ಶೆಬ್ಬಿಯಾಗಿ ರುಬ್ಬಿ (ಕಥಾಮಂ. 1೪.೧೪). ಸೆಬ್ಬೈ : ಮಳೆಯಾಯಿತು. ಹೊಲ 
ಉಳುಮೆಗೆ ಸೆಬ್ಬೆಯಾಗಿಲ್ಲ (ರೂಢಿ). (ದೇ. |! ತಮಿ. ಚೆವ್ವಿ, ಚೆವ್ವೈ. 1 ಮರಾ. ಚವ। 

ಶಮ (ನಾ). ೧. ನೆಮ್ಮದಿ ; ಶಾಂತಿ ; ಸಮಾಧಾನ : (| |ಪಾಠಾಂ.ಸ|ಮಮನೆ 
ಕೆಯ್ಕೊಳ್ಳೊಡೆ ಬಿಲ್ಲುಮಂಬುಮಂ ಬಿಸುಟು ತಪಕೆ ನೀಂ ಬಗೆವೂಡೆ ವಿಕ್ರಮಮಂ 
ಪಗೆಯಂ ಕಿಡಿಸುವ ಶ(ಪಾಠಾ. ಸ|ಮದಿಂ ಮುನಿಗಾಯ್ತು ಸಿದ್ದಿ ಭೂಪತಿಗಾಯ್ತೇ 
(ಪಂಪಭಾ. ೭-5೧) : ಚೈತನ್ಯದಗ್ನಿಕಣಸ್ತಿಮಿತದಿಂ ನಿಂತಿರ್ಪುದದು ಧರೆಯ ಹಿತಕೆ ಶಮದ 
ನುಂದರದ ಸಾತ್ತಿಕದ ಗಾಂಭೀರ್ಯವದು ನಮಗೊಂದು ದೇವನಿಧಿ (ಮಂಕುಕ. ೧೧೨). 
೨. ಮನೋನಿಗ್ರಹ : ಅಂತಃಕರಣನಿಗ್ರಹವೇ ಶಮವಕ್ಕುಂ (ಎಕ. ೧೫). ೩. [ದ್ವೈತ] 
ನಲವತ್ತು ಬಗೆಯ ಗುಣಗಳಲ್ಲಿ ಒಂದು: ಶಮ ದಮ ದಯೆ... ಸೌಭಾಗ್ಯವೆಂದು 
ಸಾಮಾನ್ಯವಾಗಿ ನಲವತ್ತು ವಿಧ ಗುಣಗಳು (ಒಂದಸಾ. ೨೭೫). ೪. [ಕಾವೃಮಾ। 
ಶಾಂತರಸಕ್ಕೆ ಕಾರಣವಾದ ಸ್ಮಾಯಾಭಾವ : "ರತಿಃ, ಹಾಸಃ . . . ವಿಸ್ಮಯ 
ಶಮಃ - ಈ ೯ ಸ್ಮಾಯಾಭಾವಂಗಳ್‌'' (ಹಲಾಯು, ೧೬-೯೧). ಸಂ.) 

ಶಮನ (ನಾ). ೧. ಶಾಂತಗೊಳಿಸುವುದು; ಸಮಾಧಾನಗೊಳಿಸುವುದು. 
೨. ನಿವಾರಣೆ ; ಪರಿಹಾರ : ಯಾವ ಹಾದಿಯು ತಪ್ಪೊ ಯಾವ ಹಾದಿಯು ಒಪ್ಪೊ 
ಎಂಬ ಶಂಕೆಗೆ ಎಲ್ಲಿ ಶಮನವಂದೆ! (ಕರುಶ್ರಾ. ೮೯-೧೮). ೩. ನೋವು, ರೋಗ 
ಮೊದಲಾದುವನ್ನು ತಗ್ಗಿಸುವುದು, - ಕಡಮೆ ಮಾಡುವುದು: ಔಷಧವಂಬುದು 
ಶೋಧನವಂದೂ, ಶಮನವೆಂದೂ ಸಂಕ್ಷೇಪದಿಂದ ಎರಡು ತೆರನಾಗಿರುವುದು 
(ಸಕವೈ. ೧೮). ೪. ನಾಶಗೊಳಿಸುವುದು ; ಲಯಗೊಳಿಸುವುದು. ೫. (ಯಜ್ಞೆ 
ಯಾಗಾದಿಗಳಲ್ಲಿ ಪ್ರಾಣಿಗಳನ್ನು) ಕೊಲ್ಲುವಿಕೆ; ಬಲಿಕೊಡುವಿಕೆ. ೬. ದಕ್ಷಿಣ 
ದಿಕ್ಕಿನ ಅಧಿಪತಿ ; ಯಮ : ಶಮನನಂ ಕಳುಹಿದನು ಹರನು (ಬಸಪು. ೪೧-೨೯); 
ಸುರಪ ಶಿಖಿ ಶಮನ ನೈಯತಿ ವರುಣಾನಿಲ ಧನಪತೀಶರೊಲವಿಂ ಕೆದರ್ದಂತಿರೆ . . . 
ಸಂಧ್ಕಾನಟಂಗೆ ನೆಗೆದುದು ಭಗಣಂ (ರಾಜಶೇ. ೧೧-೪೨). [ಸಂ.] 

ಶಮನ, (ನಾ). ಮೇಲುಹೊದಿಕೆ; ಉತ್ತರೀಯ: ಸಾವಳಗಿಶಿವಲಿಂಗೇಶ್ವರಮಠದಲ್ಲಿ 
ವಿಶೇಷಸಂದರ್ಭಗಳಲ್ಲಿ ಮಹಮ್ಮದೀಯ ಗುರುಗಳ ಲಾಂಛನವಾದ ಹಸಿರು ಸಿಲೇಮನಿ, | 45 
ಶಮನ, ಟೊಪ್ಪಿಗೆಗಳ ಧಾರಣೆಯಾಗುತ್ತದೆ (ಶರಚ. ೭೧೧). (1) ಗೆ 


5 


(ತವಿರಾ. ೨-೩). 


15 


(ಕಥಾಮಂ. ೪. ೪೦). ಶೆಬ್ಬಿ : 


25 


35 


೮೦೭೯ 


10 


ಶಮ್ಮೆ 


[) 


ಶಮನಶಮನ (ನಾ). ಯಮನಿಗೆ ಯಮನಾದವನು; ಶಿವ: ಶಮನಶಮನ 
ಜಿತಕಾಮ . . . ವಿರೂಪಾಕ್ಷ ಕರುಣಿಸುವುದು (ಹಚಕಾ. ೧-೩). (ಸಂ.] 

ಶಮನಿಸು (ಕ್ರಿ). ಶಾಂತವಾಗು; ಸಮಾಧಾನಗೊಳ್ಳು : ರಮಣಿ ಒಬ್ಬಳು... . 
ವೀರಮೂರ್ತಿಯ ಬಳಿಗೆ ನಿಂದು, ರಮಣನಾ ಮೋರೆಮುಸುಕನುತೆರಿದಳಂದು, ತಮನಿಸದು 

ಮನಿಸದು ಕಾಂತೆಯ ಮುಖೇಂದು (೪ಎ. ೪೮-೩). [ಶಮನ, + - ಇಸು] 

ಶಮಲ (ಗು). ೧. ಪಾಪಕರವಾದ; ಅಪವಿತ್ರವಾದ:ವಿಮಲಮತಿ ದುಷ್ಕಾರ್ಯಮಂ 
ಕಾರ್ಯರೂಪನಿಸಿ ಸಮಲಪಾತ*ವನಂ ಸ್ರಣ್ಮಮೆನಿಸುತಂ (ವಂಕಾಣಾ ೨-೩೪-೧). (ನಾ). 
೨. ಮಲ; ಅಮೇಧ್ಯ : ““ವರ್ಚಃ . .. ಪುರೀಷಂ, ಶಮಲಂ, ಮಲಂ - ಈ ೧೩ 
ವಿಷ್ಠೆ'' ಹಲಾಯು. ೧೦೫-೧೫). ೩. ದೋಷ; ಕುಂದು : ಧ್ಯಾತೃಹೃದಯ ಮಹೌಘಶಮಲ 
ವ್ರಾತ ಪರ್ವತವಜ್ರನನು . . (ಸಂ. 

ಶಮಶೇರಿ "ಶಂಶೇರು' ನೋ. 

ಶಮ್ಮಿ (ನಾ). ೧. ಬನ್ನಿಯ ಮರ: '"ಶಮಿಯೆನೆ ಬನ್ನಿಯಕ್ಕು'' (ಮಂಗರಾ. ೩೫-೧೩); 
ಸಾಲ ಶಮಿ ಗುಗ್ಗುಳ ಮಧೂಕಾಶೋಕ ಬಿಲ್ವಾಮಲಕ ಜಂಬೀರಾದಿಗಳು ನುಗ್ಗಾಯ್ತು 
ನಿಮಿಷದಲಿ (ಕುವ್ಮಾಅ. ೧೮-೩೬): ಶಾಂತಾತ್ಮ ನಿನ್ನ ಸುತೆ. .. ಮೆರೆದಪಳಂತಶ್ಮಿಖಿಯಾದ 
ಶಮಿಯವೋಲ್‌ (ಶಾಕುಂತ. ೪೯-೮೨). ೩ ಕಾಳುಗಳ ಅಥವಾ ಧಾನ್ಮಗಳ ಮೇಲಿನ 
ಸಿಪ್ಪೆ - ಹೊಟ್ಟು. ೩. ಕಾಯಿ; ಅಪಕ್ವಫಲ: ""ಶಮಿ ಬೀಜಕೋಶಮೆನೆ 
ಕಾಯ್ದೆ ನಾಮಂ'' (ಮಂಗರಾ. ೩೩-೬). ೪. ಕರಿಯ ಜಾಲಿಮರ: «8. 

[ಸಂ. ಶಮಿ, ಶಮಾ) 

ಶಮಿ, (ಗು). ೧. ನೆಮ್ಮದಿಯಿಂದ ಕೂಡಿದ ; ಶಾಂತವಾದ. (ನಾ). 
೨. ಶಾಂತಸ್ಪಭಾವದವನು: ಏಕಾಕಿ, ಪರಮಶಮಿ ಆಗಿ ನಮ್ಮಾ ಮನವು ನಿನ್ನ 
ನೆಲೆಯಲ್ಲಿಯೇ ನೆಲೆಸಬೇಕು (ಅರಳು. ೨೩೩-೧೩). (ಸಂ. ಶಮಿನ್‌) 

ಶಮಿತ (ಗು). ೧. ಶಾಂತಗೊಳಿಸಿದ. ೨. ನಿವಾರಿಸಿದ. ೩. ಸಂಹರಿಸಿದ; ಕೊಂದ: 
ಶಮಿತಶಮನೇ ಶೈವಾಧಾರೇ ಶಿವೇ ಫವಾರಿಣೀ ದಮಿಸು ಭವಮಂ ಧರ್ಮಾಕಾರೇ 
ದಯಾವತಿ ಪಾರ್ವತೀ (ವೃಷ. ೪-೧೨೭). 1ಸಂ.] 

ಶಮಿಸು (ಕ್ರಿ). ೧. ಶಾಂತಗೊಳಿಸು; ಸಮಾಧಾನಗೊಳಿಸು: ಯುಕ್ತಿಯಿಂ 
ಕರಣಚೇಷ್ಟಿತವ ತಿದ್ದುತೆ ಶಮಿಪ ಶಕ್ತಿವಂತನೆ ಮುಕ್ತ (ಮಂಕು. ೬೪೭). ೨. ಲಯವಾಗು: 
ಎದೆಯ ಹಾಲಿನಲಿ ಬಗೆಯ ಸಕ್ಕರೆಯ ಹರಳು ಕರಗುತಿಹುದು. ತೇಜದಲ್ಲಿ 
ತಮ ಶಮಿಸಿ ಸೋಮ ರಸಿಕತೆಯೊಳರಗುತಿಹುದು (ಹೃದಸ. ೯-೨೦). 

(ಶಮನ, 4 - ಇಸು) 

ಶಮಾಪೂಜೆ (ನಾ). (ವಿಜಯದಶಮಿಯ ದಿನ) ಬನ್ನಿಯ ಮರಕ್ಕೆ ಮಾಡುವ 
ಪೂಜೆ, - ಅರ್ಚನೆ: ಮಹಾರಾಜರು ಪುಪ್ಪಕದಿಂದ ಇಳಿದು, ವಿಜಯದಶಮಿಯ 
ಶಮಾಪೂಜೆಗೆ ಸಿದ್ಧರಾಗಿದ್ದಾರೆ (ಬೆಂದಯ. ೧೦೩). (ಸಂ. ಶಮಾಪೂಜಾ। 

ಶಮೆ (ನಾ). ಮನೋನಿಗ್ರಹ: ಆ ಮಹಾದೇವರುದರದೊಳು . . : ಶಮೆ ದಮೆ ಶಾಂತಿ 
ದಾಂತಿ . . . ಸದ್ಗುಣಸ್ತೋಮವೆಲ್ಲಂ ನೆರೆದು ರೂಪಾದುದು (ಹಚಣ. ೧-೧೨); 
ಅಂತರಿಂದ್ರಿಯನಿಗ್ರಹವೆ ಶಮೆ (ಗಗಶಾ. ೩-೨೫). (ಸಂ. ಶಮ] 

ಶಮ್ಮ "ಸಮ್ಮ ' ನೋ. 

ಶಮ್ಯಾಕ (ನಾ). ಕಕ್ಕೆಗಿಡ : ""ಕೃತಮಾಳಂ ಶಮ್ಮಾಕಂ ಚತುರಂಗುಳಮೆಂಬುದಕ್ಕು 
ಮಾರಗ್ವಧದೊಳ್‌'' (ವಸ್ತುಕೋ. ೩೫-೧೩) ; ಶಮಾ ಶಮ್ಮಾಕ ಜಂಬಾಳಡಂಬದಿಂ . . . 
ನಿಚುಳಾಕ್ಟೋಣಂಗಳಿಂದೊಪ್ಪುಗುಂ (ವರ್ಧಮಾ. ೫-೪೮). 1೫0.) 

ಶಮ್ಯಾರಮ್ಯ (ನಾ). ೧. ಬನ್ನಿಯ ಮರಗಳಿಂದ ಶೋಭಿಸುವುದು. 
೨. ತಾಳವಾದ್ಕಗಳಿಂದ ಇಂಪಾದುದು. ೧, ೨: ತಾಳಪಾತವಿಧಿಯಂತೆ 
ಶಮ್ಮಾರಮ್ಮಮುಂ ತಳೋಪಲಾತಮುಂ . . . ಆಲು (ಚಂದ್ರಪು ೫-೫೨ ವ). 

[ಸಂ. (ಶಮಿ 4 ಆರಮ್ಮ ; ಶಮ್ಮಾ “- ರಷ್ಕು)) 

ಶಮೈ (ನಾ). ೧. ನೊಗದ ಕಣ್ಣಿಗೆ ಸೇರಿಸುವ ಬೆಣೆ : ""ಶಮ್ಮಾ, ಯುಗಕೀಲಕಃ - 
ಈ ೨ ಕಳಿಯಡಕು'' (ಹರಾಯು. ೯೪-೪೨೧). ೨. ದಂಡ; ಕೋಲು. ೩. ಒಂದು 
ಬಗೆಯ ಕಂಚಿನ ವಾದ್ಕ ; ತಾಳ. (ಸಂ. ಶಮಾ) 


* ನೆನೆವುದು (ನಿಭಾಗ. ೩-೧೩-೩೯). 


ಶಯ ಆ೦೮೦ ಶರ 


ಶಯ (ನಾ). ೧. ನಿದ್ರಿಸುವುದು. ೨. ನಿದ್ರೆ. ೩. ಹಾಸಿಗೆ ಮೆತ್ತೆ. ೪. ಕೈ; 
ಹಸ್ತ: "ಪಾಣಿ ಶಯಃ, ಪಂಚಶಾಖಃ, ಕರಃ, ಹಸ್ತ: - ಈ ೫ ಕೆಯ್‌'' 
(ಹಲಾಯು. ೮೪-೩೫೭). [೫0.] 

ಶಯನ (ನಾ). ೧. ಮಲಗಿರುವಿಕೆ ;ಪವಡಿಸಿರುವಿಕೆ : "ಶಯನಂಗೆಯ್‌' ಪರಾ. 
೨. ನಿದ್ರೆ : ಶಯನ ಕ್ಲೇಶದೊಳನ್ನಪಾನಗಮನಾಯಾಸಂಗಳೊಳ್‌ ನಿನ್ನ ಸೇದೆಯುಮಂ 
ನೋಡದತಿಪ್ರಯತ್ನಪರಿಚರ್ಯಾರಂಭದಿಂ ಸೀತೆಯುಮಂರಾಮನುಮಂ ಸಮಾಹಿತಮನ 
ರ್ಮಾಡೆಂದು ಸೆಂಪ್ರೀತಿಯಿಂ ಪ್ರಿಯದಿಂ ಪ್ರಾರ್ಥಿಸಿದಳ್‌ (ಪಂರಾಮಾ. ೬-೧೭೬) : 
ಅಯನ ನೋಡಿದ್ದೂ ಇಲ್ಲ, ಶಯನ ಮಾಡಿದ್ದೂ ಇಲ್ಲ (ಗಾದ). ೩. ಹಾಸುಗೆ ;ಮೆತ್ತೆ: 
'"ಶಯ್ಕಾ, ಶಯನೀಯಂ, ಶಯನಂ - ೩ ಹಾಸಿಗೆ'' (ಸಿದ್ದಾಂತ. ೨೧೦). ೪. ಮಂಚ; 
ಪರ್ಯಂಕ: ""ಶಯನಮಾ ಪರಿಯಂಕಮಾ ಶಯ್ಕೆಯೆನೆ ಮಂಚಮೆನಿಸಿಕ್ಕು'' 
(ಮಂಗರಾ. ೦-೫೪. ೫. ಕೂಟ; ಸಂಭೋಗ. ೬. ನೆಲೆ;ಆಶ್ರಯಸ್ಥಾನ :""ಶಯನಂ 
ಸ್ಥಾನಮೆನೆ ಠಾವಿಗತಿಶಯಮದಕ್ಕು'' (ಮಂಗರಾ. ೧೩೪-೩೧). ೩. ರೀತಿ ; ಕ್ರಮ : 
""ಶಯನಂ, ಸ್ನಾನಂ - ಈ ೨ ಬಗೆ” (ಹಲಾಯು. ೧೨೫-೭೭). [ಸಂ.| 

ಶಯನಂಗೆಯ್‌ (ಕ್ರಿ). ಮಲಗು; ಪವಡಿಸು: ಪರ್ಯಂಕಾಗ್ರದೊಳೊಪ್ಪಿ ನಾಡೆ 
ಶಯನಂಗೆಯ್ದಿರ್ದು ಮಂತ್ರಾತ್ಮಕಂ. .. ಗುಣಾಧಿಕಂಗಳನಣಂ ತೋರ್ಪಂತೆ ಸಂಚೇಷ್ಟಿಪಂ 
(ಹಮ್ಮಾರ. ೨-೨೯). [ಶಯನ “- ಕೆಯ್‌ | 

ಶಯನಗೃಹ (ನಾ). ಮಲಗುವ ಕೋಣೆ ; ಸೆಚ್ಚೆಮನೆ: ""ಅಂತಃಪುರಂ . . . 
ರಾಜ್ಞೀನಿವಾಸಮವರೋಧಂ ಮತ್ತಂತದು ಶಯನಗೃಹಂ'' (ಪಸ್ತುಕೋ. ೪೮-೧೮). [ಸಂ.1 

ಶಯನಸದನ (ನಾ). ಎ ಶಯನಗೃಹ: ಪುಷ್ಕಲಾವತಿಯೆಂಬ ಶಯನಸದನಮುಂ 
ಕುಬೇರಕಾಂತಮೆಂಬ ತವದ ಭಂಡಾರಮುಂ (ಆದಿಪು ೧೫-೩ ವ) ; ಜಿನನಿರ್ದ ಶಯನಸದನ 
ಮನನಿಮಿಷವಧು ಮೂಮೆ ಭಕ್ತಿಯಿಂ ಬಲಗೊಳುತಂ . . . ಬಳಸುವಂಚೆಯಂ 
ನೆನೆಯಿಸಿದಳ್‌ (ಪುಷ್ಪಪು. ೧೦-೧೭). [ಸಂ.] 

ಶಯನಸ್ಥಾನ (ನಾ). ೧. ಮಲಗುವ ಜಾಗ, - ಸ್ಥಳ: “ಪಟಕ್ಕಿ-ಶಯನಂ; 
ಶಯನಸ್ತ್ಮಾನಂ'' (ಶಮದ. ವರಿ. ೧) ; ರವಿಸೂನು ದರ್ಭಾಂಕುರದ ಶಯನಸ್ಮಾನದಲಿ 
ಮಾಡಿದನು ಜಾಗರವ (ಬವ್ಮಾಕ. ೮-೯). ೨. ವ ಶೆಯನಗೃಹ.  [50.] 

ಶಯನಾಗಾರ (ನಾ). ಎ ಶಯನಗೃಹ: ಶಯನಾಗಾರದಲ್ಲಿ ಜೊತಗಾತಿಯಿಲ್ಲದ 
ತಾನೂಂಟಿಯಾಗಿದ್ದಾಗ ಅದನ್ನು ಲಕೋಟೆಯಿಂದ ಪೂರ್ತಿತೆಗೆದು ಕಣ್ಮನ ತಣಿ 
ಯುವ ತನಕ ನೋಡುತ್ತಿದ್ದಳು (ಪುನರು. ೩೨೩). 1ಸಂ.] 

ಶಯನಿಸು (ಕ್ರಿ). ನ ಶಯನಂಗೆಯ್‌ : ಲಲನೆ ಶಯನಿಸುವಮಳಪುಷ್ಪಕನಿಳಯಲಂಬಿತ 
ರತ್ನಮಾಲಾಕಲಿತಮಣಿಗಣದೀಪವಿಭ್ರಮಕಾಂತಿಯಗ್ಗಳಿಸೆ (ಬಸಪು ೧೨-೩೭); ಭೂಷಣ್‌, 
ಕುಮಾರರು. . . ಸುಸ್ತಾದವರಂತ ಶಯನಿಸುವರು (6ಂಠಕೂ. ೩೭). [ಶಯನ -- - ಇಸ್ಬು] 

ಶಯನೀಯ (ಗು). ೧. ಮಲಗಲು ಯೋಗ್ಯವಾದ. (ನಾ). ೨. ಹಾಸುಗೆ ; 
ತೆಲ್ಪ: ""ಶಯನೀಯಂ ಪರ್ಯಂಕಂ ಶಯನಂ ಶಯ್ಕಾಖ್ಯೆ'' (ವಸ್ತುಕೋ. ೪೯-೨೨); 
ಅಸುಕೆದಳಿರಿಂದ ವಿರಚಿಸುತ ಶಯನೀಯಮಂ ಮಿಸುಪ ಭಕ್ತಿಯೂಳೆ ಲಕ್ಷ್ಮಣ 
ನಡೆದನು (ಕುಮುರಾ. ೭-೧೦).  [ಸಂ.] 

ಶಯನೋತ್ಸವ (ನಾ). ದೇವರ ಮೂರ್ತಿಯನ್ನು ಮಲಗಿಸುವ ಒಂದು ಪೂಜಾ 
ವಿಧಾನ: ಮುಮ್ಮಡಿಕೃಷ್ಣರಾಜಒಡೆಯರವರು. .. ಶಯನೋತ್ಸವಕ್ಕೆ ಅಮ್ಮನವರಿಂದ 
ಸಹಿತವಾದ ಬೆಳ್ಳಿಯ ವೇಣುಗೋಪಾಲಸ್ವಾಮಿಯನ್ನೂ . . . ಪ್ರತಿಷ್ಠೆ ಮಾಡಿಸಿದರು 
(ಮಹಾವಂ. ॥. ೧೪೩) ; ಮಂಗಳ ಹಾಡಿದ ಮೇಲೆ - ದೇವರಿಗೆ ಶಯನೋತ್ಸವ ಮಾಡಿಸಿದ 
ಮೇಲೆ ಮತ್ತೆಲ್ಲಿಯ ಕೀರ್ತನೆ ? (ಕಭಎ. ೫೨೫). ([ಸಂ.] 

ಶಯಾನಕ (ನಾ). ೧. ಮಲಗುವಿಕೆ. ೨. ನಿದ್ರಿಸುವಿಕೆ. ೩. ಒಂದು ಬಗೆಯ 
ಹೆಬ್ಬಾವು. ೪. ಓತಿಕೇತ; ಹೆಂಟೆಗೊದ್ದ : '"ಶಯಾನಕಂ ಬಲಿಸೂರ್ಯಮೆನಲು 
ಗೋಸುಂಬೆ'' (ಮಂಗರಾ. ೪೯--.೨). 1೫೦.] 


ಶಯಾಲು (ಗು). ೧. ನಿದ್ರೆ ುವ ಸ್ವಭಾವವುಳ್ಳ. (ನಾ). ೨. ನಿದ್ರಮಾಡುವ 


ಸ್ವಭಾವದವನು; ತೂಕಡಿಸುವ ಸ್ವಭಾವದವನು. ೩. ಒಂದು ಬಗೆಯ ಹಾವು. | ಆ 


೪. ನಾಯಿ. ೫. ನರಿ. [ಸಂ.] 


ಮಾ ಕಾಸಾ 


ಶಯು (ನಾ). ಎ ಶಯಾಲು ೩: ಶೇಷ ಶಯು ವಾಸುಕಿ ರಾಜಿಳಚಾಳನಿಕೇತಂ 
ಕಬ್ರಳಿಪುದು ಫಣಿಲೋಕದಂತೆ ತತ್ಕಾಂತಾರಂ (ಅರ್ಧನೇ. ೩-೩೭); ಶಯುದಂಷ್ಟಾ _ 
ವಿಷದಂಶಮೊಂದೆ ಜತುಗೇಹೋದ್ದೀಪನಂ ತಾನದೊಂದು. . . ಪೇಟ್ಟಾಗಳೊರ್ಮೆಯೊ 
ಮೇಣಿರ್ಮೆಯೊ ಮೂರ್ಮೆಯೋ ಕುರುಕುಳಪ್ರಾರಬ್ಧದುರ್ವೃತ್ತಕಂ (ಕಾವ್ಮಾವ ೩೪೯). [೫೦.1 


5 | ಶಯ್ಯಾಗಾರ (ನಾ). ಎ ಶಯನಗೃಹ: ಈ ಕೊಠಡಿಗಳು... ಅವುಗಳಲ್ಲಿ ಮುಂದಿನದು 


ಕಾರ್ಯಾಗಾರ, ಹಿಂದಿನದು ಶಯ್ಯಾಗಾರ (ನಂಟರು. ೧೮). [ಸಂ.] 

ಶಯ್ಯಾಗೃಹ (ನಾ). ಎ ಶಯನಗೃಹ : ಅಲ್ಲಿಂ ತಳರ್ದು ನಿರ್ವರ್ತಿತಸಂಧ್ಯೋಚಿತ 
ಜಿನೇಂದ್ರವಂದನಂ ಶಯ್ಕಾಗೃಹಕ್ಕೆವಂದನಲ್ಪತಲ್ಪತಲಗತನಾಗಿರೆ (ಚಂದ್ರಪು. ೨-೪೭); ನಗುವು 
ಸುತ್ತಮುತ್ತಲಿನ ಗುಡಿಸಿಲನ್ನು ಬೆಳಗಿ ರತ್ನದೀಪರಂಜಿತವಾದ ಸಾಮ್ರಾಟನ ಶಯ್ಯಾಗೃಹವೂೋ 
ಎನ್ನುವಂತೆ ಮಾಡಿತು (ಮಹಾಣ. ೧೫೦). 1.) 

ಶಯ್ಯಾಗ್ರ (ನಾ). ಹಾಸುಗೆ; ತಲ್ಪ : ಸೂಸಿರ್ದಳಕಂ . . . ಕಣ್ಣೊಳಿಪನ್ನಂ 
ಲೀಲೆಯಿಂದುಪ್ಪವಡಿಸಿದಳ್‌ ಹೃದ್ಮೂಂಗಿ ಶಯ್ಕಾಗ್ರದಿಂದಂ (ಜಗವಿ. ೨-೭೮). (ಸಂ.] 

ಶಯ್ಯಾತಳ (ನಾ). ಹಾಸುಗೆ; ತಲ್ಪ : ಒರ್ವಂ ಶ್ರೀವಿಜಯಂ ನೀನೊರ್ವಯ್‌ 
ಖಚರೇಶ ಪೊತ್ತು ನಿಂದಿರ್‌ ಮೊರೆವೆತ್ತುರೀಭರಮಂ ಪೋದುದು ಶರ್ವರಿ ಬೆಳಗಾದುದೇಟ 
ಶಯ್ಕಾತಳದೊಳ್‌ (ಶಾಂತಿಪು ೫-೮೪) ; ಬದಗುಳಿಗನ ತೋಳ್ಕುಟ್ಟಿದ ಸುದತಿಯೊಳಿಂಬಾಗ 
ದಂತೆ ಕೆಟ್ಟುದು. . . ಪತಿಗೆ ಶಯ್ಕಾತಳದೊಳ್‌ (ಯಶೋಚ. ೨-೫೯). 1೫೦. ಶಯ್ಕಾತಲ]। 

ಶಯ್ಯಾವಸಥ (ನಾ). ಎ ಶಯನಗೃಹ : ""ಶಯ್ಕಾವಸಥಮೆನೆ ಸೆಚ್ಚೆಮನೆಯಕ್ಕು'' 
ಮಂಗರಾ. ೫೮-೮). [ಸಂ.] 

ಶಯ್ಯಾಸದನ (ನಾ). ಎ ಶಯನಗೃಹ: ಶಯ್ಮಾಸದನಕ್ಕುದ್ದಟನೊಯ್ಮನೆ ನಡೆತರೆ 
. . . ಸೆಜ್ಜೆಯ ಮನೆ ರಯ್ಮಮೆನಲ್ಮಿಗೆ ವಿರಾಜಿಸಿದುದು (ಉದ್ಭಟ. ೮-೮೮); ಶಯ್ಕಾಸದನ 
ಗವಾಕ್ಷಮನೊಯ್ಯನೆ ಪೊಕ್ಕುಲಿದು ನೃಪನ ಸುಖನಿದ್ರೆಯ ಕೆಯ್ಕಂ ತೂಲಗಿಸಿತು . , . 
ಪ್ರಭಾತಸಮಾರಂ (ಪುಷ್ಪಪು. ೮-೨೦). [ಸಂ.1 

ಶಯ್ಕೆ (ನಾ). ೧. ಹಾಸುಗೆ; ತಲ್ಪ : ""ಪಲಕ್ಕಿ ಸೆಜ್ಜೆಯೆನಲಾದರಿಪ ಶಯ್ಕೆಗೊಪ್ಪುವ 
ಪೆಸರು'' (ಇ್ಬುಕ್ಕೆ. ೨೯). ೨. ಮಂಚ ; ಪಲ್ಲಂಗ :'`ಪರ್ಯಂಕಃ; ಶಯನಂ, ಶಯ್ಕಾ- 
ಈ ೩ ಮಂಚೆಂ' (ಹಲಾಯ. ಊ.-7೩೨) ; ಮಾಂದಳಿರ ತೂಗುಯ್ಕ(ಲೆಯ 
ಶಯ್ಕೆಯಲಿ . . . ಎಣೆವಕ್ಕಿಗಳ ಹೋಲಿ ಭೋಗಿಸಿದರನುದಿನಂ (ಚಿತ್ರಾಂಗ. ೪೧-೧೧೩೦). 
೩. ಮಲಗುವಿಕೆ : “ಧಾನ್ಯದೊಳ್‌ ಶಯ್ಕೆಯಲ್ಲಿ ಪೆಸರಕ್ಕು ಸೆಚ್ಚೆಯೆಂಬುದಕೆ'' 

೪. ನಿದ್ರೆ. ೫. ಹೆಂಗಸು; ಸ್ತ್ರೀ : ""ವಧು ತಲ್ಪಂ ನಿದ್ರೆ 

೬. [ಕಾವ್ಯಮಾ] ಶಬ್ದ ಅಥವಾ ಪದಗಳ 
ಜೋಡಣೆ: ಭಾವಂ ಭಾವಜನ ಪೂವಿನಂಬಿನಂತ ಮನಮಂ ನಾಂಟಿ . . . ಶಯ್ಕೆ 
ರಯ್ಯಮಾಗ ಬಂಧಮಗುಂದಲೆವಡೆಯೆ (ರಾಜಶಃ ೫-೧೯ ವ) ; ಪದಗಳಿಗೆ ಇರತಕ್ಕ 
ಅನ್ಫೋನ್ಕವಾದ ಮೈತ್ರಿಗೆ ಶಯ್ಕೆ ಎಂದು ಹೆಸರು (ಕೃಷಿ. ೨೨೪). (ಸಂ. ಶಯ್ಯಾ] 

ಶರ (ನಾ). ೧. ಅಂಬು ; ಸರಳು ; ಬಾಣ: ಶರಮನಿದಂ ಕಡಿಕಡಿದುಡಿದು , . . 
ರಿಪುಬಲಗಹನಾಂತರಮಂ ಸುಡಲ್‌ («ಆದಿಪ್ರು ೧೬-೧೦೨) ; ಕೋದಂಡಮಂ ಸೆಳೆದು 
ಶರಮೂಡಿಗೆಯ ಮಡಲಿಟ್‌ದು ಕೈಸೂಡೆಯನು ತಿದ್ದಿ . . . ಸಜ” ಮೃತ್ಸುದೇವತೆಗೆ 
ಬಿದ್ದನಿಕ್ಕುವೆನೆಂದು ಭೂವಲ್ಲಭಂ ನುಡಿಯೆ (ಹಚಕಾ. ೬-೨೮). ೨. ಒಂದು ಬಗೆಯ 
ಹುಲ್ಲು ; ಬಿಳಿಯ ಹುಲ್ಲು: "ಶರ: ಮಂಜಃ - ಇವೆರಡುಂ ಮೊದೆ'' 
(ಹಲಾಯು. ೩೨-೩೮). ೩. ಹಾಲಿನ ಕೆನೆ. ೪. ಗಾಯ; ವ್ರಣ. ಇ. ನೀರು; ಜಲ: 
""ನೀರಂ ಶರಂ . . . ಪಾನೀಯಮೆಂದಿಂತನಾಕುಳದಿಂದಂ ತಜ್‌ೌಸಲ್ಲೆ ನೀರ್ಗೆ ಪೆಸರಂ 
ಷರ್ಯಾಯದಿಂ ವಾಗ್ವಿದರ್‌'' (ಮಬ್ಬಕೋ. ೨೨-೧). ೧, ೫: ಸ್ಫುರದ್ದನು ಶ್ರೀಕರ 
ಚಂಚಲೇಕ್ಷಣಂ ಶರಧ್ಮುಪಾತ್ತೋರುಶರಂ ಘನಸ್ವನಂ ಹರಿಪ್ರದಂ ನೀರದರಾಜನಟ್ಟಿದಂ 
... ನಿದಾಘನಂ (ರಾಜಶೇ, ೮೧೦೪). ೬. ಸರೋವರ. ೭. ಶಬ್ದ ; ಧ್ವನಿ. "ತೃಣ 
ಬಾಣ ಸರೋವರ ವಾರಿ ನಿಸ್ವನಂ ಕ್ರಮದ ಶರಾಹ್ಟೆಯಂ'' (ನಾನಾರ. ೩೬). 
೮. ತೆನೆಯ ಕಾಳಿನ ಮೇಲಿರುವ ಸುಂಕು, - ಮುಳ್ಳು : ""ಶರದಲ್ಲಿಯುಂ 
ಕಿಂಶಾರುಮೆಂಬುದು'' (ಹಲಾಯು. ೧೩೯-೫). ೯. [ಗಣಿತ] ಐದು ಎಂಬ ಸಂಖ್ಮೆಯ 
ಸಂಕೇತ: "`ಶರ ಕರಣಮೈೆದು'' (ಮಂಗರಾ. ೧೦೩-೮) ; ಪಂಚವ್ರತ, ಇಂದ್ರಿಯ, ಶರ, 


(ಶಬ್ದಮಂ. ಆಟ). 


ಶಯ್ಕಾಹ್ರಯಂ'” (ಜಾನಾರ. ೭೬). 


ಶರಕರರಸನ 


ವಿಷಯ . . . ಶುಕ್ಲ- ಇಂತಿನಿತುಂ ೫ಕ್ಕೆ ಹೆಸರು (ವೃವಹಾ. ೧೦). ೧೦. ವ ಶರ 
ಷಟ್ಟದಿ: ಶರ ಕುಸುಮ ಭೋಗ ಭಾಮಿನಿ ಪರಿವರ್ಧಿನಿ ವಾರ್ಧಕಂಗಳೆಂದಾು 
ತೆಜ೦ (ಛಂದೋಂಬು. ೫-೨೫೯ ಅಡಿಪದ್ಮ). ೧೧. ರುದ್ರಗಣ : ಜಯಕೀರ್ತಿಯು . . . 
ಬ್ರಹ್ಮ ವಿಷ್ಣು ರುದ್ರ ಎಂಬ ಹೆಸರುಗಳ ಬದಲಾಗಿ "ರತಿ', "ಮದನ', "ಶರ' ಎಂಬ 
ಹೆಸರುಗಳನ್ನು ಬಳಸಿದ್ದಾನೆ (ಛಂದೋಎ. ೧೩೦). ೧೨. [ಕಾವೃಮಾ) ಚಿತ್ರಕಾವ್ಮದ 
ಒಂದು ಬಗೆ; ಬಾಣದ ಆಕಾರಕ್ಕೆ ಹೊಂದುವಂತೆ ಬರೆದ ಪದ್ಕ; ಶರಂ: 
ಉದಾ :ಸುಂದರಾಕಾರಸಂಪನ್ನನೆಂದುಮಾ ನೃಪನಂದನಂ ನಂದನಂ ಬುಧ ಕೀರಾಳಿವೃಂದಕ್ಕೆ 
ಸಕಲರ್ತುಕಂ (ಕಾವ್ಮಾವ. ೫೭೧). [ಸಂ.1 

ಶರಕರರಸನ (ನಾ). ಐದು ಮತ್ತು ಎರಡು-ಹೀಗೆ ಒಟ್ಟು ಏಳುನಾಲಿಗೆ 
ಗಳುಳ್ಳವನು; ಸಪ್ತಜಿಹ್ವ; ಅಗ್ನಿ : "ಶರಕರರಸನನೇತ್ರ' ಪರಾ. [0.1 

ಶರಕರರಸನನೇತ್ರ (ನಾ). ಉರಿಗಣ್ಣುಳ್ಳವನು ; ಅಗ್ನಿನೇತ್ರ ; ಶಿವ: ಶರಕರ 
ರಸನನೇತ್ರ. . . ಶತಧರ್ಮವಂದಿತಪದಾಂಭೋಜ ಒಲಿದು ಪಾಲಿಪುದೆನ್ನ ಸಂಗಮೇಶ್ವರ 
ಪ್ರಸನ್ನ (ಪ್ರೌಢರಾ. ೧೩-೧). . (ಸಂ.1 

ಶರಚೌಪದಿ (ನಾ). [ಛಂದ] ನಾಲ್ಕುಪಾದಗಳಾಗಿ ಮಾರ್ಪಟ್ಟ ಶರಷಟ್ಟದಿ: 
ಶರಚೌಪದಿ : ಶರಷಟ್ಟದಿಯು ಈಚಿನ ಕವನಗಳಲ್ಲಿ . . . ನಾಲ್ಕುಚರಣಗಳಿಗೆ ತಿರುಗಿದ 
ರೂಪವು (ಛಂದೋವಿ. ೨೬೭). ([(«€. ಸಂ. ಶರಚತುಷ್ಪದೀ। 

ಶರಚ್ಚಂದ್ರ (ನಾ). ಶರದ್ರುತುವಿನ ಚಂದ್ರ; ಶರತ್ಕಾಲದ ಚಂದ್ರ: ಅಡಿ 
ರಕ್ತಾಂಭೋಜಮೆಂಬಂತಿರೆ . . . ಆಸ್ಮಂ ಶರಚ್ಚಿಂದ್ರನನಿಟ್‌ಸೆ ಕರಂ ಧನ್ಮೆ 
(ಸ)ತತ್ಕನೈಯಕ್ಕು೦ಿ (ಲೋಕೋಪ. 7೧-೫೦); ನಿರ್ಮಲ ಶರಚ್ಚಂದ್ರಕಿರಣಗಳಿನಂಬರಂ 
ಪ್ರೋಲ್ಲಾಸಗೊಳ್ತಂತೆ ದಶರಥಂ ಬಗೆಯುರ್ಬಿ (ಶ್ರೀರಾಮಾ. ೧೪-೩೭೦). ([ಸಂ.) 

ಶರಚ್ಚಂದ್ರಿಕೆ (ನಾ). ಶರತ್ಕಾಲದ ಬೆಳುದಿಂಗಳು : ಶರಚ್ಚಂದ್ರಿಕೆಯ ಬಳಸಿನೊಳಗಣ 
ಚಂದ್ರಮನಂತಿರ್ದನನುಪಮಂ ಜಿನಚಂದ್ರಂ (ಪುಷ್ಪಪು. ೧೧-೩೦). 1೫೦. ಶರಚ್ಚಂದ್ರಿಕಾ। 

ಶರಜನ್ಮ (ನಾ). ಲಾಳದ ಕಡ್ಡಿಯ ಪೊದರಿನಲ್ಲಿ ಹುಟ್ಟಿದವನು ; ಷಣ್ಮುಖ: 
ಚೂತಫಲಮಂ ಶಂಭು ಪಿಡಿದಿರಲು ಶರಜನ್ಮ ವಾರಣಾಸ್ಕರು ಬೇಡೆ. . . ಮುಂ 
ಬಂದವರ್ಗೆ ಕೊಟ್ಟಪೆನೆನಲು (ಪ್ರೌಢರಾ. ೧-೧೧) ;ಕರಿಮುಖನಿದು ಪೊಸತೆಂದಂ ಶರಜನ್ಮಂ 
ಚಿತ್ರಮೆಂದಂ (ರಾಜಶೇ. ೧೪-೧೦೫). (ಸಂ. ಶರಜನ್ಮನ್‌] 

ಶರಜಾಲ (ನಾ). ಬಾಣಗಳ ಗುಂಪು, - ಸಮೂಹ : ಕುರುಪ್ರಭು ಕಂಡಂ 
ಶರಚಾಲಜರ್ಜರಿತಗಾತ್ರತ್ರಾಣನಂ ದ್ರೋಣನಂ (ಗದಾಯು. ೪-೪೭) ; ನರನೆಸಲಾವು 
ದಂಬರವಾವುದವನಿಯದಾವುದರಿಬಲವೆನಲು ಹಬ್ಬಿತು ಪಾರ್ಥಶರಚಾಲ 

[ಸಂ.1 

ಶರಟು 2ಷರಟು' ನೋ. 

ಶರಣ್‌, ಶರಣು, ಸರಣ್‌, ಸರಣು (ನಾ). ೧. ಆಶ್ರಯ ; ರಕ್ಷಣೆ : ಶರಣ 
ಕೈನಗರಿಕೇಸರಿಯೆರಡುಪದಾಂಬುಜಮುಮಾಗಳೆಂಬುದುಮಾಗಳ್‌ ಹರಿ ಚಕ್ರಂಕೊಳ್ಳೆದೆ 
ನರ ಶರಮುರ್ಚದೆ ದಹನಶಿಖೆಗಳಳುರದೆ ಅವನಂ (ಪಂಪಭಾ. ೫-೯೯); ನೀಂ ಶರಣೆಂದು 
ಬಂದ ರಿಪುಭೂಪಾಳರ್ಕ್ಕಳಂ ಕಾದು . ಒಪ್ಪಿಟ್ಟಿಪವಮ್‌ (ಎಇ. ೫೪11, 
೫-೧೫: ಸು. 1082). ಶರಣು : ೧. ಭವಭವದಲ್ಲಿ ನಿಮ್ಮ ಜಂಗಮವೆ ಶರಣಯ್ಕಾ 
(ಬಸವ. ೪೭೧); ಇದಕೆ ನುಡಿಯಿನ್ನಿಲ್ಲ ಮೌನವೇ ಶರಣೆಮಗೆ (ತರುರ. ದೇ. ೧೭-೮). 
೨. ವಂದನೆ;ನಮಸ್ಕಾರ:ಶರಣು ಸಿದ್ಧಿವಿನಾಯಕ ಶರಣು ವಿದ್ಮಾಪ್ರದಾಯಕ ಶರಣು 
ಪಾರ್ವತಿತನಯ ಮೂರುತಿ ಶರಣು ಮೂಷಿಕವಾಹನ (ಪುರಂದ. ೧-೫ ಪಲ್ಲವಿ); ಶರಣು 
ನಿಷ್ಕ್ರಿಯ ನಿಷ್ಕಲಾಪನೆ (ಗಗತಾ. ೧-೪೩). ಸರಣ್‌: ೧. "ಸರಣ್ಣೊಗು' ಪರಾ. 
ಸರಣು : ೨. ಮಲೆವದಟರ್ಕ್ಕಡಂಗುವ ಮಹೀಪತಿಗಳು ಸರಣೆಂಣದಿರ್ದು ಮಂಡಲಿಕ 
ರಡಂಗದಾಟವಿಕರೊರ್ವ್ಯರುವಿಲ್ಲೆನೆ . . . ಆಳ್ದು (ಕಇಆ. ೭೪-೧೨-೧೦: -1170): ಶ್ರೀ 
ಸಿದ್ಧರಾಮನಾಥ ಸರಣು (ಎಇ. ೫೩1, ೩೦-೧; 1265) ; ನಿಂಗ ಸರಣು ಮಾಡಲ್ಲವಾ 
ನಾವು ನೀರಿಗಿಳಿಯೋದು? (ನಡೆದಾ. ಗ, ೧೪೪೦). 

ಶರಣುಶರಣು (ದ್ವಿರುಕ್ತಿ): ಶರಣುಶರಣೆಂದೆನ್ನೆ ಲಿಂಗಕೆ ಗುರುವನೆಂದುಂ ಕಾಣೆ 
. . ದುರ್ಮಾರ್ಗವಂ ಮಾಣೆ (ಬಸಪು ೪೧-೩); ತೊಳಲಿ ಬಳಲುವ ಜೀವಭಾವ 


(ಕುವ್ಮಾವಿ. ೮-೩೩). 


೮೦೮೧ 


10 


15 


2s 


ಶರಣಸಂಗವ್ಯಸನ 


ದೊಳುಳಿವುದಾವುದು . . . ಸಮರಕೆ ಶರಣುಶರಣೆಂದ (ತುಮ್ಮಾಭೀ. ೩-೪೧). 
ಶರಣಾಗು ಎ ೧. ಆಶ್ರಯ ನೀಡು; ಕಾಪಾಡು: ದೇವರ್ಕಳಿರಾ ವಿದ್ಮಾಧರರ್ಕಳಿರಾ 
ಶರಣಾಗಿಮಾರಪ್ಪೊಡಮೆನ್ನಂ ರಕ್ಷಿಸಿಂ (ವಡ್ಡಾರಾ. ೫೮-೩೦). ೨. ಮನಸ್ಸನ್ನು 
ಒಪ್ಪಿಸು; ಸೋಲು: ಅವನು ಶರಾಬಿಗೆ ಶರಣಾದ (ರೂಢಿ). ಶರಣು ಮಾಡು ಎ ೧. 
ನಮಸ್ಕಾರ ಮಾಡು;ಪಾದಕ್ಕೆರಗು: ತನ್ನ ಕಾಲಿಗೆ ತಾನೇ ಶರಣು ಮಾಡಿ ಹರಸಿಕೊಂಡ 
ಹಾಗೆ (ಗಾದೆ). ೨. ಒಪ್ಪಿಸು ; ಸಮರ್ಪಿಸು : ನಂಮ ಹೆಸರಲ್ಲು ಮಠವ ಕಟ್ಟಿಸಿ 
ನಿಮಗೆ ಶರಣುಮಾಡಿದ ವಶೀಕ್ರುತ ಮಠದ ಧರ್ಮಕೆ ಹೇರುವ ಮಾನ್ಮದ ಎತ್ತು 
ಗೌಡ ಮರಿಯನು ತನ್ನ ಉಂಬಳಿಯಿಂದ 
ಶರಣುಮಾಡಿದ ಬಗೆಲು ಗೆ ೬ (ಎಕ. ೪॥. ಶಿವಮೊ. ೨೯-೨೪ ; 1712). ಶರಣುಹೊಡೆ = 
೧. ನಮಸ್ಕರಿಸು; ತಲೆಬಾಗು: ಎದುರಿಗೆ ಬಂದ ಅವನಿಗೆ ಶರಣುಹೊಡೆದು ಮುಂದಕ್ಕೆ 
ಹೋದೆ (ರೂಢ). ೨. (ಆಲಂ) ಬಿಡು; ತ್ಮಜಿಸು: ನೌಕರಿಗೆ ಶರಣು ಹೊಡೆಯವುದೇ 
ವಿಹಿತವೆಂದು, ಅವಳು ನಿರ್ಧರಿಸಿಕೊಂಡಳು (ಸ್ಕೂಲಮಿ. ೪೪): ಮಹೇಶನು ಕಾಲೇಜಿಗೆ 
ಶರಣುಹೊಡೆದ (ಮಾಲತೀ. ೫). ಶರಣುಹೋಗು - ಮೊರೆಹೊಗು : ವಿಜಯನಗರ 
ಸಾಮ್ರಾಜ್ಕದ ಇತಿಹಾಸಕ್ಕಂತೂ ಪ್ರವಾಸಿಗಳ ಕಥನಕ್ಕೆ ಶರಣುಹೋಗದೆ ಬೇರೆ ಮಾರ್ಗವೇ 
ಇಲ್ಲವಾಗಿದೆ (ಪ್ರವಾಇ. ॥. ೪॥॥, ಪ್ರಸ್ತಾವನ); ಇದರ ಒಗಟನ್ನು ಬಿಡಿಸಬೇಕಾದರೆ ಇವುಗಳ 
ಹಳಗನ್ನಡರೂಪಕ್ಕೆ ಶರಣುಹೋಗುವುದು ಅವಶ್ಶಕ (ಸುಶೋಧ. ೬೧). [ಆ ಸಂ. ಶರಣ] 
ಶರಣ (ನಾ). ೧. ಆಶ್ರಯ ; ರಕ್ಷಣೆ : ಭದ್ರಬಾಹುಚರಣಂ ಶರಣಂ 
(ಮಲ್ಲಿಪು. ೧-೧೧); ಎನಗಭಿಮತಮಂ ವಿಷ್ಣು ನೆಗಟ್ಬದೊಡೆವುಗದಾರ ಚರಣಂ ಶರಣಂ 
(ಜಗವ. ೧-೩೪); ಸಕಲಭಯಹರನೆ ನಿನ್ನಭಯಕರಂ ಸಂಸಾರವಾರ್ಧಿತರಣಂ ಶರಣಂ 
(ವಸ್ತವಂ. ೧೬-೧೨೧). ೨. ಕಾಪಾಡುವವನು; ರಕ್ಷಕ. ೩. ಮನೆ; ನಿವಾಸ: 
ಕೃತಾಂತಶರಣಂ ಶರಣಂ ಶರಣಂ ಮುರಾರಿಗಾರಿಂದಲ್‌ವೆಂ (ಜಗವಿ. ೧೭-೩೩). 
೪. ದೇವರಿಗೆ ತನ್ನನ್ನು ಸಮರ್ಪಿಸಿಕೊಂಡವನು ; ಭಕ್ತ: ರಾಘವಂ... 
ಲಂಕಾಧಿಪತ್ಯಮಂ ಶರಣಂಗೊಪ್ಪಿಸಿ ತಾಂ ಸೀತಾಸಮೇತಂ ಅಯೋಧ್ಮೆಯೊಳರಸು 
ಗೆಯ್ಕುತಿರ್ದಂ (ರಾಮುಶ್ವ. ೧೭-೧೮). ೫. [ವೀಶೈ) ಶಿವಭಕ್ತ; ಶಿವಶರಣ: 
ಆಅಲ್‌ದಲಟ್‌ದು ನಿಮ್ಮ ಶರಣನು ಅಚರಿಸುವಾಚರಣೆಯ 'ಕಂಡು ಕಣ್ಣೆಟ್‌ದೆನಯ್ಮಾ 
(ಬಸವ. ೫) ; ಶರಣರೇ ಕುಲದೈವವೆಂದು ಕೊಂಡಾಡುತಂ ಶರಣರ್ಗೆ ವಂಚನೆಯದಿಲ್ಲೆನಿಸಿ 
ಮಾಡುತಂ (ತಿರುರ. ದೇ. ೯-೧) ; ಶರಣರ ಬಾಳು ಮರಣದಲ್ಲಿ ನೋಡು (ಗಾದೆ). 
೬. ಷಟ್ಟಲಗಳಲ್ಲಿ ಒಂದು;ಐದನೆಯಸ್ಥಲ : ಐಕ್ಕ ಶರಣವೆಂಬ ಸ್ಥಲದೃಯವು 
ಕಾರಣಶರೀರದಲ್ಲಿ ಪ್ರಾಜ್ಞ ಜೀವಾಶ್ರಿತವಾಗಿರುವುದು (ಶಿವಾಸೂ. ೫೦-೧೪ ಟೀಕೆ); ಈ ಭಕ್ತಿ 
ಮಾರ್ಗವನ್ನು ಅನುಸರಿಸುತ್ತಾ ಹೋದರೆ ಕ್ರಮವಾಗಿ ಭಕ್ತ, ಮಹೇಶ, ಪ್ರಸಾದಿ, 
ಪ್ರಾಣಲಿಂಗಿ, ಶರಣ, ಐಕ್ಕ ಎಂಬ ಆರು ಆದಧ್ಯಾತ್ಮಿಕಸ್ತಾನಗಳನ್ನು ಹೊಂದುತ್ತಾನೆ 
(ಭಾರದ. ೨೧೭). 
ಶರಣದೇಹಿಕದೇವ ಎ ಭಕ್ತರನ್ನು ತನ್ನ ದೇಹವಾಗಿ ಉಳ್ಳವನು; ಒಂದು 
ಬಿರುದು : ಶರಣದೇಹಿಕದೇವನೆಂಬೀ ಬಿರುದ ಮೆಅಯಲು ರಾಯಭಾರವ ಧರಿಸಿ. 
ಕೌರವನರಮನೆಗೆ ನಡೆತಂದನಸುರಾರಿ (ಕುವ್ಮಾಉ. ಆ ಸೂಚನೆ): ಶರಣದೇಹಿಕದೇವನೆನಿಸುವ 
ಬಿರಿದ ಧರಿಸಿ (ಗಗತಾ. ೫-೨೫). ಶರಣಸತಿ ಲಿಂಗಪತಿ ಎ [ವೀಶೈ] ಶಿವನಿಗೆ 
ಸರ್ವಸಮರ್ಪಣೆ ಮಾಡಿಕೊಳ್ಳುವ ಭಕ್ತಿಭಾವ ; ಸತಿಪತಿ ಭಾವ : ಲಿಂಗವ 
ಗೆಲುವರೆ ಶರಣಸತಿ ಲಿಂಗಪತಿ ಎಂಬುದೊಂದಲಗು ಸಾಲದೆ ಎನಗೆ ನಿನಗೆ 
ಜಂಗಮಪ್ರಸಾದವೆಂಬಲಗು ಸಾಲದೆ (ಬಸವ. ೭೩೪). [ಸಂ.) 
ಶರಣಂಬಡೆ (ಕ್ರಿ). ಆಶ್ರಯವನ್ನು ಪಡೆ; ರಕ್ಷಣೆಯನ್ನು ಹೊಂದು : ಎನ್ನೊರ್ವನನೆ 
ನಂಬಿ ಶರಣಂಬಡೆಯ್ಕೆ (ವಸ್ತವಂ. ೧೫-೧೧೧). [ಶರಣ *- ಪಡೆ] 
ಶರಣಮಾರ್ಗ (ನಾ). ಶರಣುಹೋಗುವ ಮಾರ್ಗ: ಸಾಧಕನು ಪರಮಾತ್ಮನಿಗೆ 
ಪೂರ್ಣ ಶರಣಾಗತನಾಗುವುದರಿಂದ ಇದು ಶರಣಮಾರ್ಗವೆನಿಸುವುದು (ವಚರ. ೬೧). [೫ಂ.) 
ಶರಣಸಂಗವೃಸನ (ನಾ). ಭಕ್ತರ ಒಡನಾಟಿದ ಹಂಬಲವುಳ್ಳವನು: 
ಶರಣಸಂಗವ್ಮಸನ ಭುಜಗಾಭರಣನಮರಮಂಡಿತಚರಣ ಚಾರುಚರಿತ್ರ . . . ಸಲಹುಗೆ 
ಭಕುತಜನರನು (ಕುವ್ಮಾಅ. ೧-೨). ([ಸಂ.) 


(ಎಕ. ಳಗ. ಶಿವಮೂೊ. ೨೮-೧೨; 1670) ; 


ಶರಣಸನ್ಮತ 


ಶರಣಸನ್ಮತ (ನಾ). [ವೀಶೈ] ಶಿವಶರಣರ ಸದಾಚಾರ : ಶರಣಸನ್ಮತ 
(ಪಾಠಾಂ. ಸನ್ನಿಹಿತ]ವಪ್ಪ ನಿಜಗುಣಭರಿತನಪ್ಪಡೆ ಸತ್ತ್ವ ರಜ ತಮ ಕ್ರೋಧ ಬಿಡದನ್ನಕ್ಕ 


ಅನುಭಾವವೆಲ್ಲಿಯದೊ (ಬಸವ. ೮೫೫) ; ಐಕ್ಕ ಶರಣಸನ್ಮ ತವಾಗಿ ಶರಣ ಪ್ರಾಣಸನ್ಮತವಾಗಿ 

. . . ಭಕ್ತನ ಸಮ್ಮಕ್ರಿಸನ್ನದ್ದನಾಗಿ . . . ನಿಶ್ಚಿಂತನಾದೆಯಲ್ಲಾ (ಮೋಳಿಮಾ. ೧೩೪ ೫೧೮). | 
| 

(51 

| 


1ಸ0.1 


ಶರಣಸಾರಾಯ (ನಾ). [ವೀಶೈ] ಶರಣರಲ್ಲಿ ಶ್ರೇಷ್ಠನಾದವನು : ಜೀವತಾಮಸದ ; 


ಮಾಯದ ಬಲೆಯ ಬ್ರಾಂತಿಗೆ ಸೋಲುವ ಶರೀರ ಸಂಸಾರಸಂಗವ ಭೇದಿಸಿ ನೋಡುವರೆ 
ದೂರ ಚಿಂತೆಯನೆ ಗೆಲಿದು ಸುಳಿದಡೆ ಗುಹೇಶ್ವರನೆಂದಟ್‌ದ ಶರಣಸಾರಾಯನು 
(ಆವಚಂ. ೭೬-೩೩೭). [ಶರಣ 4% ಸಾರಾಯ್ಯ। 

ಶರಣಸ್ಥಲ, ಶರಣಸ್ತಳ (ನಾ). [ವೀಶೈ] ಷಟ್ಟಲಗಳಲ್ಲಿ ಐದನೆಯದು : 
ಷಡ್ವಿಧವಿಚಾರವಿಡಿದು ಆನಂದಭಕ್ತಿಯಿಂದ . . . ಆಕಾಶದ ಭ್ರಮೆಯನು ಪರಿಣಾಮದಿಂ 
ತಿಳಿದು ಕರ್ಮನಾಸ್ತಿಯಾಗಿ ಶರಣಸ್ತಲವನಂಗಂಗೊಂಡುದೀಗ ಸುಜ್ಞಾನದ ನೆಲೆ 
(ಮಿಶ್ರಾರ್ಪ. ೬೯೦): ಮ್ಕೋಮಾಂಗದಲ್ಲಿ ಜಾನಹಸ್ತದಿಂದ ಪ್ರಸಾದಲಿಂಗಾರ್ಚನೆ 
ಪರವಾದುದೇ ಶರಣಸ್ತಲ (ಶಿವಾಸೂ. ೯೭-೩೭ ಟೀಕೆ. ಶರಣಸ್ಥಳ : ಎನ್ನ ಆಪತ್ತು 
ಸುಖ ದುಃಖವನಿನ್ನಾರಿಗೆ ಹೇಳುವೆ ಶರಣಸ್ಮಳದವರಿಗೆ ಹೇಳಿದರೆ ಮಚ್ಚರ (ಬಸವ. ೩೮೯). 

[ಸಂ.) 

ಶರಣಸ್ಥಳ "ಶರಣಸ್ಥಲ' ನೋ. 

ಶರಣಸ್ಥಾನ (ನಾ). ರಕ್ಷಣೆಯ ಸ್ತಳ ; ಆಶ್ರಯಸ್ಥಾನ : ಪೃಥ್ವೀಮಹಾವಲ್ಲಿಯಂ 
ತಾಂ ಬಳಸಿರ್ದಾವಾಲದಂತಿರ್ಪುದು . . . ಕುಲಗಿರಿಶರಣಸ್ಥಾನಮುತ್ಯೀರ್ಣಫೇನಂ 
(une. ೧-೨೩). [ಸಂ.) 

ಶರಣಾಗತ (ಗು). ೧. ರಕ್ಷಣೆಗಾಗಿ ಬಂದ ; ಮೊರೆಹೊಕ್ಕ :ಶರಣಾಗತಜನಭರಣಂ 
ಪರತರಧರ್ಮಂ ತಪಸ್ವಿಗಳ್ನದಟ್‌ಂದಂ ಪೊರೆಯೆನ್ನ೦ (ಕಾದಂಉ. ೫೬೯) ; ಭಾಪು 
ಶರಣಾಗತಜನಾಯುಸ್ಥಾಪನಾಚಾರ್ಯ ಕ್ಷಮಪ್ರಾಣೋಪಕಾರಿಗೆ ಮರಳಿಯುಪಕಾರವನೆ 
ಮಾಡಲೆ ಆಪೆವೇ ನಾವು (ಬಸಪ ೩೨-೪೬). (ನಾ). ೨. ರಕ್ಷಣೆ ಪಡೆಯಲು ಬಂದ 
ವ್ಯಕ್ತಿ; ಆಸರೆಯನ್ನು ಬೇಡಿ ಒಂದ ವ್ಯಕ್ತಿ: ತನಗೆ ಶರಣಾಗತನಾದ ವಿಜಯಾದಿತ್ಮನಂ 

ತನ್ನ 

ತಾಳ್ವರು 


ಕಾದ ಬಲ್ಲಾಳ್ತನದೊಳ್‌ (ಪಂಪಭಾ. ೧೪-೩೭ವ); ಲಕ್ಷ್ಮೀಕಾಂತನು . . . 
ಶರಣಾಗತರನೊಂದುಪಾಯದೊಳುಳುಹದಿರನೆಂದು ಧೈರ್ಯಮಂ 
(ಜೈಮಿಭಾ. ೯-೩೪). 
ಶರಣಾಗತಪಡಿಪಂಜರ - ಶರಣಾಗತರನ್ನು ಪಂಜರದಲ್ಲಿಟ್ಟು ರಕ್ಷಿಸುವಂತೆ 

ಕಾಪಾಡುವವನು ; ಒಂದುಬಿರುದು : ಕಾವ ಮಹಿಮಾಸ್ಪದರೊಳ್‌ 
ಶರಣಾಗತಪಡಿಪಂಜರರರವಿಂದೋದರನ ದೊರೆಯ(ರೀ] ಮೂನೂರ್ವ್ವರ್‌ 
(ಕಇಆ. ೯೭-೪-೬೦; 12ನೆಯ ಶತ). ಶರಣಾಗತವಜ್ರಪಂಜರ - ಶರಣಾಗತರನ್ನು 
ಭದ್ರವಾದ ಪಂಜರದಲ್ಲಿಟ್ಟು ಕಾಯುವಂತೆ ರಕ್ಷಿಸುವವನು; ಒಂದು ಬಿರುದು: 
ಪ್ರತಿಪನ್ನಮಂದರಂ ಶರಣಾಗತವಜ್ರಪಂಜರಂ ಶ್ರೀಮತ್‌ಶಾನ್ತಿವರ್ಮರಸರ ವಂಶಾವತಾರ 
ಮೆಂತೆಂದೊಡೆ (ಸೌಇಇ. ೫೫, ೧೮-೯; 980); ಅತ್ಯುದಾತ್ತಮಹಿಮಂ ಶರಣಾಗತ 
ವಜ್ರಪಂಜರೆಂ (ಪಂರಾಮಾ. ೧೦-೨೩೬). [xಂ.] 

ಶರಣಾಗತರಕ್ಷಣ (ನಾ). ಶರಣಾಗತರಾದವರಿಗೆ ಆಶ್ರಯ ನೀಡುವುದು : 
ಕೃತ್ರಿಯಜಾತಿಗೆ ಸತ್ತ ತ್ಕಾಗ ಪ್ರಜಾಪಾಲನ ಶರಣಾಗತರಕ್ಷಣ ಪ್ರಹರಣಕ್ಷಮಾದಿ 
ಗುಣಾಚರಣಮುಮಂ (ಆದಿಪು. ಆ-೭೩ವ) ; ಶರಣಾಗತರಕ್ಷಣಮೇ ನರಪಂಗೆ ವಿಶೇಷಲಕ್ಷಣಂ 
ನಿಶ್ಚಯಂ (ಪಂಚತಂ. ೨೫೦-೨). ಸಂ.) 

ಶರಣಾಗತರಕ್ಷಣೆ (ನಾ). ಎ ಶರಣಾಗತರಕ್ಷಣ: ಧರ್ಮಾಧರ್ಮವಿವೇಕ . . . 
ಶರಣಾಗತರಕ್ಷಣೆ, ಪರೋಪಕಾರ, ಸಹನೆ ಮುಂತಾದ ಮಾನವಧರ್ಮದ ವಿವೇಚನೆಯೇ 
ಈ ಕಥೆಗಳ ತತ್ವವಾಗಿದೆ (ಭಾರದ. ೧೦೨). [ಸಂ. ಶರಣಾಗತರಕ್ಷಣ] 

ಶರಣಾಗತಿ (ನಾ). ಆಶ್ರಯವನ್ನು ಬಯಸುವುದು ; ಮೊರೆಹೋಗುವುದು : 
ಜೀವಾತ್ಮನನ್ನು ಪರಮಾತ್ಮನಲ್ಲಿ ನೀನೇ ರಕ್ಷಕನೆಂದು ಒಪ್ಪಿಸುವಿಕೆಯೇ ಶರಣಾಗತಿ 


(ಭಾರದ. ೨೬೪). (ಸಂ. 


೮೦೮೨ 


ಶರಣ್ಬುಗು 


ಶರಣಾಯಾತ (ನಾ). ರಕ್ಷಣೆಯನ್ನು ಬೇಡಿ ಬಂದವನು: ಶರಣಾಯಾತರನೆಯ್ದೆ 
ಕಾದು ಮಾಯಾನ್ತರಂ ಕೊಂದು ೩೨೯-೫; 930); 
ಶರಣಾಯಾತರ್ಕಳಂ ಕಾವುದು . . . ಕ್ಷತ್ರಧರ್ಮಂ (ಪುಷ್ಪಪು. ೮-೪). ಸಂ.) 
 ಶರಣಾರ್ತಿ (ನಾ). ೧. ರಕ್ಷಣೆಯನ್ನು ಬಯಸಿ ಬಂದವನು. ೨. ನಮಸ್ಕಾರ ; 
ಶರಣು : ಶರಣಾರ್ತಿ ದೇವ ಶರಣೆಂದು ಕಾಲೊಳ್‌ ಕೆದೆದು (ಇದ ದೇ. ೩೩-೨೬); 
ಕಂಕುಳಲ್ಲಿ ದೊಣ್ಣೆ. ಕೈಯಲ್ಲಿ ಶರಣಾರ್ತಿ (ನೀತಿಚಿಂ) 
ಶರಣಾರ್ತಿಮಾಡು ಎ ನಮಸ್ಕರಿಸು: ಸಿದ್ಧಬಸವರಾಜದೇವರಿಗೆ ಶರಣಾರ್ತಿಮಾಡಿ 
೧೫ ದೇವರಿಗೆ ಕೊಟ್ಟ ದುಗಿಹಟಿಗ್ರಾಮಾ (ಎಕ. x೪, ಎಳಂದೂ. ೧೫-೧೩; 15117). 
[ಆ ಸಂ. ಶರಣಾರ್ಥಿನ್‌]) 
ಶರಣಾರ್ಥಿ (ನಾ). ೧. ನ ಶರಣಾರ್ತಿ ೧. ೨. ಎಶರಣಾರ್ತಿ೨ : ಪಾದಾರ್ಚನೆಯ 
ಮಾಡುವೆನಯ್ಕಾ ಪಾದೋದಕದ ಹಂಗಿಂಗೆ ಶರಣಾರ್ಥಿ ಎಂಬೆನಯ್ಮಾ ಒಕ್ಕುದ ಕೊಂಬ 
ಹಂಗಿಂಗೆ (ಬಸವ. ೮೮೭) ; ತಿರಿಗೆ ತಿರಿಗಿದುದು ಬಸವನ ಜೀವವವರೊಡನೆ ಶರಣಾರ್ಥಿ 
ಯೆಂಬ ನುಡಿ ಶರಣರೊಳು ಸೇರಿತ್ತು (ಬಸರ. ೯: ೧೪೫). (ಸಂ. ಶರಣಾರ್ಥಿನ್‌) 
ಶರಣಾರ್ಥಿಸು (ಕ್ರಿ). ರಕ್ಷಣೆಯನ್ನು ಯಾಚಿಸು ; ಸಹಾಯವನ್ನು ಕೋರು : 
ಜೀಯರಿಗೆ ಒಸಗೆಯೇ ಶರಣಾರ್ಥಿ ಶರಣಾರ್ಥಿಸುವೆನೆನಲೊಡನಂತೊಡನೆ ತಾಪಸವರಂ 
ಶಿವಮಸ್ತು ಶಿವಮಸ್ತೆಂದು ಪರಸಲ್ಮೆ (ಬಹಪು. ೩೨-೧೪). (ಶರಣಾರ್ಥಿ + - ಇಸು 
ಶರಣಿಸು (ಕ್ರಿ). ೧. ಕಾಪಾಡು ; ರಕ್ಷಿಸು : ಇವನ ಕೊಲ್ಲದೆ ಶರಣಿಸಿದೆನು 
(ಬಿಜ್ಜರಾ. ೯-೫). ೨. ನಮಸ್ಕರಿಸು : ಶರಣಿಸಿದನುಜನೆತ್ತಿಂತೆಂದ ದಶಕಂಠ 
(ಜಿರಾಮಾ. ೩೭೬-೬೦). [ಶರಣು (ಆ ಶರಣ್‌) + - ಇಸ್ಮು] 
ಶರಣು "ಶರಣ್‌' ನೋ. 
ಶರಣುಗತಿ (ನಾ). ಶರಣಾದ ಸ್ತಿತಿ : ನೀವಿರಿಸಿದ ಮನದಲ್ಲಿ ನಾನಂಜೆನಯ್ಮಾ ಮನವು 
ಮಹಾಘನಕ್ಕೆ ಶರಣುಗತಿವೊಕ್ಕುದಾಗಿ (ಬಸವ. ಕ. ೭೨೯). [ಆ ಸಂ. ಶರಣಾಗತಿ) 
ಶರಣುಗೈ (ಕ್ರಿ). ನಮಸ್ಕರಿಸು : ಶರಣುಗೈದಾ ಬಸವನಿಗೆ ಶಿವಗುರುವು ನೀನೀ 
ಲೋಕಪಾವನಗರೆಯಲವತಾರವನುಯೆತ್ತಿದೆಯೆನುತಲಿ (ಬಿಜ್ಜಪು. ೫-೩). 
[ಶರಣು (ಆ ಶರಣ್‌) 4 ಗೈ (ಆ ಕೆಯ್‌,)] 
ಶರಣುಪೊಗು "ಶರಣ್ಟೊಗು' ನೋ. 
ಶರಣುವೊಗು "ಶರಣ್ಟೊಗು' ನೋ. 


ಶರಣುಹೊಗು “ಶರಣ್ಟೊಗು' ನೋ. 


ಮುನಿಸಿಂ (ಎಇ. Xin, 


15 


ಶರಣೆ (ನಾ). (ವೀಶೈ) ಶಿವಭಕ್ತೆ ; ಶಿವಶರಣೆ : ಅನುಭಾವದ ಗಮನವ ನಾನಟ್‌ಯೆ 
ಶರಣೆ ಏನಪ್ಪೆನಯ್ಯ (ಮಹಾದೇ. ಬ. ೮೦-೨೦೧) ; ೧೨ನೆಯ ಶತಮಾನದಲ್ಲಿ . . . ಅನೇಕ 
ಶರಣೆಯರು ವಚನಗಳನ್ನು ಬರೆದರು. ಆಧ್ಯಾತ್ಮಿಕಸಾಧನೆಯಲ್ಲಿ ಶರಣರಂತೆಯೇ 
ಶಂಣೆಯರೂ ಮುಂದುವರಿದಿದ್ದರು (ಶೂನ್ಮಕು. ೧೦೫). [ಶರಣ + - ಎ 

ಶರಣೆನ್‌, ಶರಣೆನು, ಶರಣೆನ್ನು (ಕ್ರಿ). ೧. ಶರಣಾಗತನಾದೆನೆಂದು ಹೇಳು,- 
ನುಡಿ: ಶರಣೆಂದಾರ್‌ ಬಂದೊಡಂ ಕಾಯಲುಮೆರೆದವರ್ಗಾರ್ತೀಯಲುಂ ಮಾಡಿದಂ 
(ಅಜಿಪು. ೧೦-೯) : ಶರಣೆಂಬೀ ಮಾತು ನಿಮ್ಮಲ್ಲಿ ನೆಟ್ಟನೆ ಪುಟ್ಟಿರ್ದೊಡೆ ಸಾಲ್ವುದಲ್ತೆ 


30 


36 
(ಶಾಂತೀಶೃ. ೮-೩೭) ; ಶರಣೆಂದ ಶೈವಲಾಂಛನಧರರಂ ಬಿಟ್ಟು (ವೃಪವಿ. ೩೪-೧೦೨). 
ಶರಣೆನು: ೧. ಬಸವ ಶರಣೆನೆ ವಚನರಚೆನಾಸಿದ್ದಿ ವರ್ಧಿಸುಗು (ಬಸಪು ೧-೨೫) 
ಶರಣೆನ್ನು : ೨. ನಮಸ್ಕಾರವೆಂದು ಹೇಳು : ಸಿರ ಹಟ್‌ದು ಅಟ್ಟೆ ನೆಲಕ್ಕೆ 
ಬಿದ್ದರೆ ನಾಲಗೆ ಕೂಡಲಸಂಗಾ ಶರಣೆನ್ನುತ್ತಿದ್ದೀತಯ್ಕಾ € ಬಸವ. ೬೯೧). 
[ಶರಣ್‌ + ಎನ್‌ | 

ಶರಣೆನು "ಶರಣೆನ್‌' ನೋ. 

ಶರಣೆನ್ನು "ಶರಣೆನ್‌' ನೋ. 

ಶರಣ್ಗೊಳ್‌ (ಕ್ರಿ). ರಕ್ಷಣೆ?! ತೆಗೆದುಕೊಳ್ಳು; ಕಾಪಾಡು: ಪತಿವ್ರತ 
ಪುರುಷಾನುಕೂಲತೆಯಮವರ್ಗೆ ಸ್ಥಿರದಿ ನೇಮಿಸಿಯಿತ್ತು ಶರಣ್ಲೊಂಡು ಕಳುಪುತ್ತೆ 
(ನವಮೋ. ೫-೨). [ಶರಣ್‌ 1 ಕೊಳ್‌, 

ಶರಣ್ಬುಗು "ಶರಣ್ಟೊಗು' ನೋ. 


40 


45 


ಶರಣ್ಣೊಗು 


ಶರಣ್ಟೊಗು, ಶರಣುಪೊಗು, ಶರಣುವೊಗು, ಶರಣುಹೊಗು, ಶರಣ್ಬುಗು, 
ಸರಣ್ಣುಗು, ಸರಣ್ಟೊಗು (ಕ್ರಿ). ರಕ್ಷಣೆ ಹೊಂದು ; ಆಶ್ರಯ ಪಡೆ ; 
ದುಷ್ಪನಾದೊಡಂ ಶರಣ್ಟೊಕ್ಕನಲ್ಲಿ ಮಹಾಪುರುಪರ್ಗೆ ಪಿರಿದು ಸ್ನಹಮುಂಟಾಗಿಹುದು 
(ಪಂಚತಂ. ೧೦೩-೫) : ದೇವಿ ಕೇಳ್‌ ನಿಮ್ಮುವನು ಬೆದಲ್‌ಸಿದಾ ವಿಹಂಗಾಧಮನನಾ 
ನರದೇವನುಳುಹಿದ ಗಡ ಶರಣ್ಣೊಗಲಿದುವೆ ನಿಶ್ಚಯವೆ (ತೊರರಾ. ೫-೩-೮೫) ;ಶರಣ್ಟೊಗು | 5 
ಪಿಂದನಟ್‌ದಲ್‌ದು ಪೇಳ್ಗಿವು ಕೆಡಲ್‌ ಬೇಡವೆನೆ ಖಳಂ ಖತಿಯೊಳಂದಿಂತೆಂದನು 
(ಚಿಬಪು ೪೮-೪೫). ಶರಣುಪೊಗು : ವರುಣ... ಶರಣುಪೊಕ್ಕನು ಕಾಯಬೇಹುದು 
ಹರಣವನು ನೀನೆಂದು (ತೂರರಾ. ೧-೮-೩೬). ಶರಣುವಮೊಗು : ಶಿವಭಾವದಿ 
ಶರಣುವೊಗಲಾ ನುಹಿಮನಾ ದೇವತೆಗಳಂ ಕಾಯ್ದು ಸಲಹುತ್ತ (ಬಸಪು. ೨೩-೧೭) ; 
ಮುರಾರಿಯ ಶರಣುವೊಕ್ಕರೆ ಸರ್ವಥಾ ಕೊಲ್ಲೆನು ಜಯದ್ರಥನ (ಕುವ್ಮಾದ್ರೋ. ೮-೩೬). 
ಶರಣುಹೊಗು: ಶರಣುಹೊಗೆ |ಪಾಂಂ. ವುಗೆ। ನರರಾದೊಡಂ ಪತಿಕರಿಸಿ ಕಾವರು 
(ಬಸವು. ೨೮-೧೨); ಶರಣುಹೊಕ್ಕುದು ಬಂದು ಮಕುಟದ ಗರುವರವನೀಪಾಲಕರು 
೧೬-೨೦) : ಶರಣುಹೂಕ್ಕೆನು ದೇವದೇವರ ಚರಣಕಮಲವನು 
(ತೊರಥಾ. ೨-೬-೧೪). ಶರಣ್ಪುಗು: ಶರಣ್ಣುಗಲೆಂದಿರ್ಪವನೀಶ್ವರಪ್ರತತಿಯಂ ಕೈಕೊಣ್ಣು 
(ಎಣ. ೫. ೩೨೯-೪: 929); ಶರಣ್ಬುಗುವೆನೆಂಬಂತೆ  ಮನದೊಳೆಡೆಗುಡೆಂದಳುಪಂ 
ತೋಲುವಂತೆ (ಕಾದಂಪೂ. ೭೪೬); ಈಯಲಿಟ್‌ಯಲ್ಕರಣ್ಣುಗೆ ಕಾಯಲ್‌ ಕ್ಷತ್ರಿಯರೆ 
ಸರಣ್ಬುಗು : ತಂನ ಸರಣ್ಬುಗುವರ್ಗೆ ಲೇಸುಮಂ 
ಪ್ರೇರಿಸಲೋಸುಗಂ ಜಪಿಸುತಿರ್ಪೃಳ್‌ (ಎಕ. ೫1 ದಾವಣ, ೯-೯: 1280). ಸರಣ್ಣೊಗು: 
ಬಡಬಾನಲಂಗೆ ಸೆಡೆದಿಂಗಡಲೆ ಸರಣ್ಟೊಕ್ಕುದಮರಶೈಲಮನೆಂಬೀ ಪಡೆಮಾತಂ 
ನೀರ್ಗಾದಿಗೆ ಪಡೆಯುತ್ತುಂ (ಪಂರಾಮಾ. ೧-೧೫೩). (ಶರಣ್‌ + ಪೊಗು) 
ಶರಣ್ಯ (ಗು). ೧. ರಕ್ಷಣೆಗೆ ಯೋಗ್ಯವಾದ. (ನಾ). ೨. ರಕ್ಷಣೆ ; ಆಸರೆ. 
೩. ಆಶ್ರಯಸ್ವಳ ; ರಕ್ಷಣೆಯ ಸ್ಥಾನ. ೪. ರಕ್ಷಿಸುವವನು ; ಆಸರೆ 
ನೀಡುವವನು: ಶರಣಾಯಾತಶರಣ್ಯನಪ್ರತಿರಥಂ ರಾಜಾನ್ವವಾಯ್ಕೆಕವಿಸ್ತರಣಂ 
ಮಾಗಧಕಲ್ಪಶಾಖಮಗಧಾಧೀಶಂ (ಶಾಂತಿಪು. ೫-೧೦೬); ಆಸ್ತಿಕಜನಶರಣ್ಮನಗಣ್ಮಪುಣ್ಮನು 
ಮುಸುಟೆಚೌಡಾರ್ಯ (ಬಸಪು. ೩೨-೬೩). [ಸಂ.| 
ಶರತ "ಶರತ್ತು' ನೋ. 
ಶರತ್ಕಾಲ (ನಾ). ವರ್ಷದ ಆರುಖತುಗಳಲ್ಲಿ ಒಂದು ; ಆಶ್ಚಯುಜ ಮತ್ತು 
ಕಾರ್ತಿಕಮಾಸಗಳನ್ನೊಳಗೊಂಡ ಕಾಲ ; ಮಳೆಗಾಲದ ನಂತರ ಬರುವ 
ಯತು: "“ಶರತ್ಮಾಲದೊಳುಪಜನಿತಂ ಶಾರದಂ'' (ಮಸ್ರುಕೋ. ೧೧-೭೧); ನೆಟೆ ಶೋಭಿಸುವ 
ಶರತ್ಕಾಲದೊಳ್ತಿರ:ಗಿತಧ್ವರಹಯಂ ಧರೆಯ ಮೇಲೆ (ಚೃಮಿಭಾ. ೨೫-ಇ); ಶರತ್ಕಾಲವು 
ಚಿತ್ರಗಳ ವೀಕ್ಷಣೆಗೆ ಬಹುಸೂಕ್ತಕಾಲವೆಂದೂ . . . ತ್ರಿವಿಕ್ರಮನು "ನಆಚಂಪೂ'ವಿನಲ್ಲಿ 
ಹೇಳಿದ್ದಾನೆ (ಭಾರದ. ೫೨೪). (೫೦.1 
ಶರತ್ತು. ಶರತ, ಶರ್ಯತ್ತು. ಷರತ್ತು (ನಾ). ೧. ಪಣ;ಪಂದ್ಕ: (೪. ೨. ಕರಾರು; 
ನಿಯಮ ;ನಿಬಂಧನೆ : ಸಾಂಬಾರದ ವಸ್ತುಗಳಿಗೆ. .. ಒಪ್ಪದ ಬೆಲೆ ಕೊಡುತ್ತೇನೆಂದೂ, 
ತಾನು ಇಚ್ಛಿಸಿದ ಕಡೆ ಕೋರಿಗಳನ್ನು ಕಟ್ಟಿಲೂ . . . ಗಾಮಾ ಶರತ್ತು ಹಾಕಿದ |35 
ಈ ಒಡಂಬಡಿಕೆಯ ಶರತ್ತುಗಳಲ್ಲಿ ರಾಂಸಿಯ ರಾಜ್ಯವು 
ರಾಮಃಕಂದ್ರರಾಯನ ಕುಟುಂಬದಲ್ಲಿಯೇ ಇರಬೇಕೆಂದೂ. . . ನಿಷ್ಕರ್ಜೆಯಾಯಿತು 
“ಯೂರಿ ೨). ಶರತ: ೨. ಯಾವ ಶರತವೂ ಇಲ್ಲದೆ. .. ವಾಚನ್ನು ನನಗೆ ಕಳುಹಿಸಿಕೊಟ್ಟು 
ಏನು ಮೋಸಮಾಡಬಲ್ಲನಾತ? (ಮುಂಗಾಮು. ೧೬) : ಹೇಳಿದಷ್ಟು ಸಂಬಳದ ಶರತದ 
ಮೇಲೆ ಒಬ್ಬಳನ್ನು ಗೊತ್ತುಮಾಡಿದಾಗ (ರೂಪಸಂ. ೧೨). ಶರ್ಯತ್ತು : ೧. ಬಹಳ 
ಸದ್ದವಾದ ದತ್ತು ಸುಂದರವಾದ ಮಾಸೆ ಇದ್ದವರಲ್ಲಿ ಶರ್ಯತ್ತು ನಡೆದು ಒಬ್ಬನಿಗೆ 
ಬಹುಮಾನ ದೊರೆಯಿತಂತೆ ! (ಚಂದ್ರಹಾ. ೨೮): ಓಡುವ ಶರ್ಯತ್ರಿನಲ್ಲಿ ನಿಮ್ಮನ್ನು ಖಂಡಿತ 
ಗೆಲ್ಲುತ್ತೇನೆ (ಬದುಜ. ೯೬1. ಷರತ್ತು : ೨. ಗೆದ್ದವರಿಗೆ ಸೋತವರು ಐದುನೂರುರೂಪಾಯಿ 
ಕೊಡಬೇಕೆಂಬ ಪರತ್ತು ಬೇಲೆ (ಭಂಮುತಾ, ೮): ಆತ ಒಂದು ಷರತ್ತಿನ ಮೇಲೆ ಹಾಡಲು 
ಒಪ್ಪಿದರು (ಸುಗೀತ. ೧೮). (4-- ಅರ. ಹಿಂ. ಮರಾ. ಶರ್ತ್‌! 


ಶರತ್ಸಮಯ (ನಾ). ಎ ಶರತ್ಕಾಲ : ""ವಸಂತ ಗ್ರೀಷ್ಟಂ ಪ್ರಾವೃಟ್ಠರತ್ತಮಯಂ 


10 


(ಕುವ್ಮಾದ್ರೋ. 


15 


ಬಲ್ಲರ್‌ (ಗದಾಯು. ೨-೧೬). 


25 


CRS RS ಣಾಕಾಕಾಕ ಕಾನ 


ಪ್ರಮೂಇ. ॥. ೨೩೩); 


40 


೮೦೮೩ 


ಶರಧಿಸಂಭವ 


ಹೇಮಂತಂ ಶಿಶಿರಮೆಂಬಂತವು ತಾವಕ್ಕುಂ ಯತುಗಳ್‌ ಮತ್ತಾಯುಂ'' (ವಸ್ತುಕೋ. ೧೭-೧೨); 
ಅಮೃತಮಯೋಕ್ತಿ ಶರತ್ಸಮಯಸುಧಾಂಶುವಿಶದಕೀರ್ತಿವಿತಾನ೦ (ಆದಿಪು. ೧-೩೦); 
ಶರತ್ಸಮಯದಂತೆ ಸುಮನೋವನಾಭಿರಾಮಮುಂ. .. ಯಾಮ್ಮ ವಿಶೆಯಂತ ಧರ್ಮಪ್ರಭಾವ 
ಎಭಾವಿತಮುಮೆಂಬ ಮಹನೀಯಮಹಿಮೆಯಂ ತಳೆದು (ವುಷ್ಪಪು. ೯-೩೦ವ). [ಸಂ.1 

ಶರದ (ನಾ). ಎ ಶರತ್ಕಾಲ : ಒರ್ಮೆಯೆ ಬಂದುದಂದು ಶರದಂ ಲೋಕಕ್ಕೆ ಕಣ್‌ 
ಬರ್ಪಿನಂ (ಪಂಪಭಾ. ೭-೬೧) ; ಶರದದ ಹೊಳೆಯೊ ಮೇಘಸ್ಥಿತಿಯೊ ಸುರಪತಿ 
ಚಾಪವಿಭ್ರಮವೊ ಇಳಿದ ಜವ್ವನದೊಲುಮೆಯೊ ಕುರುಬಲವ ಕಂಡೆನು . . . ನಿನ್ನ 
ಕುಮಾರನೊಡ್ಡಿನಲಿ (ಕುವ್ಮಾಕ. ೨೬-೨). |ಸಂ. ಶರದ್‌] 

ಶರದಂಬರ (ನಾ). ಶರತ್ಕಾಲದ ಶುಭ್ರವಾದ ಆಕಾಶ, -ಗಗನೆ :ಶರದಂಬರಮುಂ 
ಮತ್ತೀ ಸರವರಮುಂ ವಿಳಸದತನುಧವಳಚ್ಛವಿಗಳ್‌ ಹರಿಣಾಲಂಕೃತಮಂಬರಮಾ 
ಕೊಳಮುಚಿತ ರಾಜಹಂಸೋತ್ತಂಸಂ (ಕವಿರಾ. ೨-೪೬). ([ಸಂ.) 

ಶರದಂಬುದ (ನಾ). ಶರತ್ಕಾಲದ ಮೋಡ. - ಮುಗಿಲು: ವರಹಂಸಕದಂಬಕ 
ಮದು ಶರದಂಬುದಮಲ್ಲು (ಕವಿರಾ. 9.-೧೧೩). !ಸಂ.1 

ಶರದಬ್ರ (ನಾ). ಎ ಶರದಂಬುದ : ಸುರಧನುವಂ ವಿಮಾನಮಣಿಕುಟ್ಟಿಮಮಾ 
ಶರದಭ್ರಮಂ ್ಹನಿಜಾಸ್ತರಣದುಪಚ್ಚದಂ . . . ನಿರಾಕರಿಸೆ 
ಶರದಭ್ರಾಕಾರಸೌಧ ಪ್ರಕಟವಿಘಟಿತಾಭ್ಕರ್ಣನಾನಾಗವಾಕ್ಟೋತ್ಕರದಿಂದಂ ನೋಡುವಂತೆ 
(ಉದಂಪೂ. ೪೭೭). ([ಸಂ.1 

ಶರದಾಗಮನ (ನಾ). ಶರತ್ಕಾಲದ ಆರಂಭ, - ಆಗಮನ: ತ್ರಿಭುವನ 
ಗುರುಪರಿನಿಷ್ಯಮಣಕಲ್ಮಾಣ ಶರದಾಗಮನ (ಪಾಕಾ. ಶಾರದಾಗಮು) ಪ್ರತೀಕ್ಷಣ 
ದಿವ್ಮಹಂಸರುಂ ಬ್ರಹ್ಮಕಲ್ಪಾಂತವಾಸಿಗಳುಮಪ್ಪ . . . ಎಣ್ಬರುಂ ಲೋಕಾಂತಿಕದೇವರ್‌ 
ಬಂದು (ಆದಿಪು. ೯-೬೦ ವ). |ಸಂ.| 

ಶರದಾತಪ (ನಾ). ಶರತ್ಕಾಲದ ಬಿಸಿಲು : ಚಳದಳಕೆಯರರೆಬರದೇಂ ಕಳೆದರೊ 
ಶರದಾತಪಪ್ರಭೂತಶ್ರಮಮಂ (ಆದಿಪು ೧೧-೭೪). [ಸಂ.1 

ಶರದೃತು (ನಾ). ಎ ಶರತ್ಕಾಲ : ಆ ಮಾಸವೆರಡಕ್ಕೊಂದು ಯತುವಹುದಾ ಯತುವೇ 
ಹಿಮ ಶಿಶಿರ ವಸಂತ ಗ್ರೀಷ್ಮ ವರ್ಷ ಶರದೃತುಗಳೆಂಬಾಜು ತೆಜನಾಗಿ (ವಿವೇಕ. ೩೨೧); 
ಇಂತೊಗೆತಂದ ಶರದೃತುವಿನೊಳಾ ಕುಮಾರಂ ವಿಜಯಯಾತ್ರೆಗೆ ಪೋಗಲು 
(ರಾಜಶೇ. ೬-೧೧ ವ). (ಸಂ. 

ಶರಧರ (ನಾ). ಮೋಡ; ಮುಗಿಲು : ಎಜಪ ಶರಧರದ ತುಲುಗಲ್ಮೌವ ಘನೋಪಳ 


(ಶಾಂಶಿಪು. ೭-೧೪); 


ಕದಂಬಮುಡುಗಣಮನೆ ಮೇಣ್‌ ತಟ್‌ಸಂದು ನುಂಗಿ (ರಾಜಶೇ. ೧-೧೨೦). (ಸಂ.1 
ಶರಧಿ (ನಾ). ೧. ಬತ್ತಳಿಕೆ ; ಮೂಡಿಗೆ : ಕರ್ಣಂ . . . ದ್ರೋಣಾಚಾರ್ಯಂಗೆ 


ಪೊಡಮಟ್ಟು ಶರಧಿಯಿಂ ದಿವ್ಕಾಸ್ತ್ರಂಗಳನುರ್ಚಿಕೊಂಡು (ಪಂಪಬಾ. ೨-೩೮ ವಸ; ಶರಮಂ 
ಶರಧಿಯಿನಸುರಾರಿ ತೆಗೆದು ತೊಟ್ಟೆಚ್ಚೆ೧ (ಜಗವ. ೧೩-೯೯). ೨. ಕಡಲು ; ಸಮುದ್ರ: 
ತರುಣಿಯ ವಿಭೂಷಣಾರ್ಥದೆ ಶರಧಿಗೆ ಪೋಪಂ ಕುಳೀರದಂತ್ಮತ್ಯಂಶಂ (ಜಾತತಿ. 
೧೯-೧೨); ಶರಧಿಯ ನೀರಂ ನದಿಗಳ್‌ ಧರಿಯಿಸಲಾರ್ತಪುವೆ (ಧರ್ಮಾಮ್ಮ. ೬-೧೩೪) ; 
ನೂರುಯೋಜನದಾಚೆ, ಲಂಕೆ, ರಾಕ್ಷಸದ್ವೀಪಮಿದೆ ಶರಧಿಮೇಖಲೆಯಾಗಿ (ಶ್ರೀರಾಮಾ. 
೧,೨ : ಶರಧ್ಯುಪಾತ್ತೋರುಶರಂ ಘನಸ್ವನಂ ಹರಿಪ್ರಭಂ 

ನೀರದರಾಜನಟ್ಟಿದಂ. . . ನಿದಾಘನಂ (ರಾಜತೇ. €-೧ಂ೪). ೩. ನದಿ. ೪. ಕಾಡು; 
ಅಡವಿ. "ಬತ್ತಳಿಕೆ ಸಮುದ್ರದೊಳರಣ್ಮದಿ ನದಿಯೊಳಂ ಇದು ನಾಲ್ಕುಂ 
ಶರಧಿಶಬ್ದಮೆನಿಕುಂ'' (ನಾನಾಕಂ. ೩೯). ೫. [ಗಣಿತ] ನಾಲ್ಕು ಎಂಬ ಸಂಖ್ಯೆಯ 
ಸಂಕೇತ : ಚೌ, ಚತು... ಶರಧಿ... ಕಷಾಯ ಇಂತಿನಿತು ೪ಕ್ಕೆ ಹೆಸರು 


೩೯೪-೮೬೪). 


(ವೃವಹಾ. ೧೦). [ಸಂ.) 
ಶರಧಿಶಯನ (ನಾ). (ಕ್ಷೀರ) ಸಮುದ್ರದ ಮೇಲೆ ಮಲಗಿರುವವನು; ಎಷ್ಟು: 
"ಹರಿ ಶೌರಿ ವಿಷ್ಣು. . . ಶರಧಿಶಯನಂ ಮುಕುಂದಂ . . . ಗೋವಿಂದನಕ್ಕುಂ'' 


(ಮಂಗರಾ. ೬-೧೭). (10.1 
ಶರಧಿಸಂಭವ (ನಾ). ಕಡಲಿನಲ್ಲಿ ಹುಟ್ಟಿದವನು ; ಚಂದ್ರ :ಶರಧಿ ಸಂಭವನು 
ಯೈತರಲು ನೈದಿಲೆನೀಕವರಳಿ ಪರಿಶೋಭಿಸೆ (ನನಮೋ. ೧೭-೨೬). 1ಸ0.) 


ಶರಧಿಸುತೆ 


ಶರಧಿಸುತೆ (ನಾ). ಸಮುದ್ರದಲ್ಲಿ ಹುಟ್ಟಿದವಳು ; ಲಕ್ಷ್ಮಿ : ""ಶರಧಿಸುತೆ ರಾಮೆ 
. . . ಮನ್ಮಥಮಾತೆಯೆನಲು ಸಿರಿಗಕ್ಕು ನಾಮಂ'' (ಮಂಗ. ೬-೧೮): ಶರಧಿಸುತೆ 
ಸನಕಾದಿವಂದಿತೆ ಸುರನರೋರಗಮಾತೆ . . . ಪದ್ಮಜಮುಖ್ಯಸಕಲಾಮರಸುಪೂಜಿತೆ 
ಲಕ್ಷ್ಮಿ ಕೊಡುಗೆಮಧಿಕಸಂಪದವ («ಕುವ್ಕಾ ಆ. ೧:೯). (ಸಂ. ಶರಧಿಸುತಾ। 

ಶರಧೃತ (ನಾ). ೧. ಜೊಂಡಿನಿಂದ ಕೂಡಿದುದು. ೨. ಬಾಣಗಳಿಂದ 
ತುಂಬಿರುವುದು. ೧, ೨ : ಶುಭಸುರಭಿಸಂಭೃತಂ ರಣದಂತೆ ಶರಧ್ಯ [ಪಾಠಾಂ. ವೃ]ತಂ 
ಸಭೆಯಂತೆ ಚಿತ್ರಪತ್ರಾನ್ವಿತಂ. .. ಆಗಿ ತಚ್ಚೈಲಮೆಸೆದಿರ್ದುದು (ಚೈಮಿಭಾ. ೧೦-೫). [ಸಂ.) 

ಶರನಿಧಿ (ನಾ). ೧. ಕಡಲು ; ಸಮುದ್ರ : “`ಕಡಲೆನೆ ಶರನಿಧಿ'' (ಚತುನಿ. ೩೩); ಶರನಿಧಿ 
(ಪಾಕಾಂ. ವರನದಿ।ಯಂದದಿಂದತಿಗಭೀರಗುಣೋನ್ನತಿಯಿಂದೆ ಸಂದ ಮಂದರಧರ 
ಬಾಹುಗಳ್‌ (ಕಾದಂಪೂ. ೩೫೦): ಶರನಿಧಿರತ್ನರಾಶಿಗಳಿನುರ್ವರೆ ರೋಹಣಪರ್ವತಂಗಳಿಂ 
. -- ಓಪ್ಪಮಂ ತಳೆದುದು (ಪಂರಾಮಾ. ೫-೩೮): ಶರನಿಧಿ ತನ್ನಯ ರತ್ನಾಕರನಾಮಮನಿಲ್ಲಿ 
ಸಾರ್ಥಕಂಮಾಡಲ್‌ ಬಂದಿರುತಿರ್ದಪುದೆನೆ ಮಣಿಗಾಅರ ಪಸರಂ ಮಿಸುಗುತಿರ್ಪುದಾ 
ಪುರವರದೊಳ್‌ (ಕುಸುಮಾ. ೨-೧೦೩). ೨. ಬಾಣಗಳಿಗೆ ಅಶ್ರಯಸ್ಥಾನವಾದುದು ; 
ಬತ್ತಳಿಕೆ : ಕಡಿದುಡಿದ ಕೋಲ್ಲಳ ರಾಸಿಯಂ ನೋಡೆ ಸಾಜಮಾಗಿ ಶರನಿಧಿಯಂತೆ 

[ಜೈನ] ಸಾಮಾನ್ಮ ಎಣಿಕೆಗೆ ನಿಲುಕದ 
ಬಹುದೀರ್ಥಕಾಲ; ಸಾಗರ ಎಂಬ ಕಾಲಗಣನೆ : ಮೂವತ್ತು ಮೂಜು ಶರನಿಧಿ 
ಜೀವನ ಪರಿಸಂಖ್ಕೆ ತತ್ವಮಾಣಸಹಸ್ರಾಬ್ದಾವಧಿ ಸುಧಾಶನಸ್ಮರಣಾವಸರಮನಿತ್ತೆ 
ಪಕ್ಷಮಾಗುಸಿರ್ವ ಪದಂ (ಚಂದ್ರಪು ೧೧-೩೫). [ಸಂ.] 

ಶರನ್ನವರಾತ್ರಿ "ನವರಾತ್ರಿ' ಪರಾ. 

ಶರಪಂಜರ (ನಾ). ೧. ಬಾಣಗಳಿಂದ ಮಾಡಿದ ಪಂಜರ : ತಜ್‌ದೊಟ್ಟಿ 
ಸೂರ್ಯಹಾಸದೆ ಮಜುವಕ್ಕದ ಪುದಿದು ಪೆಣೆದ ಶರಪಂಜರದಿಂ ಪೊಲಮಟ್ಟ 
ಮೃಗೇಂದ್ರನಂತಿರಿರ್ದನುಪೇಂದ್ರಂ (ಪಂರಾಮೂ. ೯-೬೨) ; ಗುರುಸುತನನೊಟ್ಟೈಸಿ ಫಲುಗುಣ 
ತಿರುಗಿ ಹಾಯ್ದನು ಮುಂದೆ ಶರಪಂಜರವ ಹೂಡಿದನು (ಕುವ್ಕಾಕ. ೧೪:೩೦). 
೨. ಬಾಣಗಳ ಮಂಚ ; ಶರತಲ್ಪ :ಕುರುಕುಳವನಸಿಂಹಂ ಶರಪಂಜರದೊಳೊಲಗಿದಂ 

1ಸಂ.1 

ಶರಪರಿಣತಿ (ನಾ). ಬಾಣಪ್ರಯೋಗದ ನೈಪುಣ್ಮ, - ಪ್ರೌಢಿಮೆ : ಗುಣಾರ್ಣವನ 
ಶರಪರಿಣತಿಯಿಂದೆ  ಕುಲಶೈಲಂ ಬೀಟ್ವಂತೆ ನೆಲನದಿರೆ ಬಿಟ್ಟಾಗಳ್‌ (ಪಂಪಭಾ. 
೧೨-೨೧೩ ವ) ; ಲಕ್ಸ್ಮಣಂ . . . ಶರಪರಿಣತಿಯಂ ನೆಆೆಯೆ ಮೆಣಿದು ಕಾದುತ್ತಿರ್ದಂ 
(ಪಂರಾಮ. ೧೬-೧೩). [10.| 

ಶರಪುಂಖಿ (ನಾ). ೧. ಗರಿಗಳಿಂದ ಕೂಡಿದ ಬಾಣದ ಹಿಂಬಾಗ; ಹಿಳುಕು. 
೨. ಒಂದು ಬಗೆಯ ವನಸ್ಪತಿ : ""ಶರಪುಂಖಿ ಗೋರ್ಗಿ ತಾನದು'' 
(ಪಸ್ತುಕೋ. ೩೮-೩೦) ; ಶರಪುಂಖಿಯನಂಬಿಲದಿಂ ನಿರೂಹಮಂ ಮಾಟ್ಕೆ ಮೊಕ್ಕಳಂ ಕದಡಿ 
ಬಸಿಯ್‌ ಪರಿವೊಡೆ ಮೊಸರಂ ಕುಡುವುದು ಪರಿಭವಿಸಿರ್ಕಟ್ಟುಗಟ್ಟವಂತಿರೆ ನಿಲ್ಲುಂ 
(ಅಶ್ವಶಾ. ೧೧-೩೫): ಶುಂಠಿಯನೂ ಶರಪುಂಖಿಯನೂ ನೀರಿಂದ ಅರೆದು ನೀರಲ್ಲಿಯೇ 
ಕುಡಿಯ ಕೊಡಿಸಲು ನೀರ ಕೋಳಿ ಕಚ್ಚಿದ ವಿಷ ಹರವಹುದು (ವೈದ್ಮಸಾ. ॥. ೨೧೩). 

[< ಸಂ. ಶರಪುಂಖಾ। 

ಶರಪುಂಖೆ (ನಾ). ೧.ಎ ಶರಪುಂಖಿ ೧. ೨. ಎ ಶರಪುಂಖಿ ೨ : “"ಶರಪುಂಖಾ- 
ಕೊಗ್ಲಿ'' (ಓವಧ. ೧೬೦). [ಸಂ. ಶರಪುಂಖಾ। 

ಶರಬಂಡಿ (ನಾ). ಬಾಣಗಳನ್ನು ತುಂಬಿರುವ ಗಾಡಿ: ಚೂರಿಸುವ ಮೊಗಸೂನಿಗೆಯ 
ಕೊಲ್ಲಾರಿಗಳ ಶರಬಂಡಿಗಳ ಹೊಂದೇರು ಕವಿದುವು ಕೋಲ ಕೋಲಾಹಲದ ತೋಹಿನಲಿ 
(ಕುವ್ಸಾಶ. ೨-೪೪). [ಶರ * ಬಂಡಿ] 

ಶರಬಂಧ (ನಾ). ಬಾಣಗಳನ್ನು ಕಟ್ಟುವುದು : ಬಕಾರಕ್ಕೆ ವಕಾರಂ - ದಿಶಾಬಲಿ - 

(ಸಂ. 


ಕಾಣಿಸಿತು (ಅದ್ಭುತ. ೪೫-೧೫). ಹ. 


(ಪಂಪಭಾ. ೧೧-೪೭ ವ). 


ದೆಸವಲಿ ; ಶರಬಂಧ - ಸರವಂದ (ಶಮದ. ೨೯೨ ಪ್ರಯೋ). 
ಶರಬತ್‌ "ಶರಬತ್ತು' ನೋ. 


ಶರಬತ್ತು, ಶರಬತ್‌, ಷರಬತ್ತು (ನಾ). (ನಿಂಬೆ, ಕಿತ್ತಳೆ, ದ್ರಾಕ್ಷಿ, ಮೊದಲಾದ) |45 


ಹಣ್ಣುಗಳ ರಸವನ್ನು ನೀರಿಗೆಮಿಶ್ರ ಮಾಡಿ ಅದಕ್ಕೆ ಸಕ್ಕರೆ, ಏಲಕ್ಕಿ | 


೮೦೮೪ 


10 


15 


25 


35 


ಶರವಣ 


ಮುಂತಾದುವನ್ನು ಸೇರಿಸಿ ತಯಾರಿಸುವ ಪಾನೀಯ ; ಪಾನಕ : ಈ ಶರಬತ್ತು 
ತುಸು ತೆಗೆದುಕೋ(ಔರಂಗ. ೨೪); ಶರಬತ್ತು ತುಂಬಿಸಿದ ಎರಡು ಟಂಬ್ಲರುಗಳನ್ನು 
ಒಂದು ತಟ್ಟೆಯಲ್ಲಿ ತಂದಿಟ್ಟರು (ನಿಷ್ಕಾಮ. ೧). ಶರಬತ್‌: ಹೋಗು ಮಾಲೀ. ಎರಡು 
ಲೋಟ ಶರಬತ್‌ ತಯಾರಿಸು (ಪಾತ್ರಲ್ಮ. ೧೩೩): ಹತ್ತಿರದ ಅಂಗಡಿಯಿಂದ ತಂಪಾದ ಶರಬತ್‌ 
ತರಿಸಿದರು (ಬದುಜ. ೬೪). ಷರಬತ್ತು: ಸೊಗದೆಯ ಬೇರಿನ ಷರಬತ್ತು (ಭಾರಮಾ. ೪೦೦); 
ಷರಬತ್ತೋ, ಎಳನೀರೋ ಇವರು ಏನು ತೆಗೆದುಕೊಳ್ಳುತ್ತಾರೋ . . . ಆದನ್ನು ಅವರ 
ಕೆಯ್ಮಲ್ಲೆ ಇವರಿಗೆ ಕಳಿಸು (ಕೃಷ್ಣಭೂ. ೧೪೧). [€- ಆರ. ಪಾರ, ಹಿಂ. ಮರಾ. ಶರಬತ್‌! 

ಶರಭ (ನಾ). ೧. ಪುರಾಣಕಾವ್ಕಗಳಲ್ಲಿ ಉಲ್ಲೇಖಿತವಾಗಿರುವ, ಸಿಂಹಕ್ಕಿಂತಲೂ 
ಬಲಿಷ್ಠವೆಂದು ಬಾವಿಸಲಾಗಿರುವ, ಎಂಟುಕಾಲುಗಳ ಒಂದುಬಗೆಯ 
ಪ್ರಾಣಿ : ""ಶರಭಮದಷ್ಟಾಪದಂ'' (ವಸ್ತುಕೂ. ೪೦-೧). ೨. ಒಂದುಬಗೆಯ 
ಕಾಡುಮೃಗ: ಶರಭಂಗಳ್ಗೆಡೆ ಸಿಂಹದುರ್ವು ವನಗಂಧೇಭೋತ್ಕರಕ್ಕೆಂದುಮಾಗರವಿನ 
ಭೂಧರಂ (ಆದಿವು ೧೩-೮೨); ನುಡಿದಡೆ ದನಿಗೆ ಶರಭ ಶಾರ್ದೂಲವೆಯ್ತಂದು ಬಗಿವುವು 
(ಹಚಕಾ. ೯-೪೨). ೩. ಆನೆಯ ಮರಿ. ೪. ಮಹಾಮಂತ್ರಗಳಲ್ಲಿ ಒಂದು: 
ಗಾಯತ್ರಿ ಮೃತ್ಕುಂಜಯ ದಕ್ಷಿಣಾಮೂರ್ತಿ ನೀಲಕಂಠ ಶರಭ ವೀರಭದ್ರ . 
ಲಲಿತಾಶೂಲಿನ್ಕಾದಿ ಮಹಾಮಂತ್ರಂಗಳುಂ (ಎರ. ೮೧). ೫. ವೀರಭದ್ರ : ""ವೀರಂ 
ಭಯಂಕರಂ ದಕ್ಷಾರಿ ಶರಭನೆನೆ ವೀರಭದ್ರನೆನಿಕ್ಕು'` : ಮಂಗರಾ. ೫-೧೫). ೬. [ಛಂದ 
ಆರು ಬಗೆಯ ಪ್ರಾಸಗಳಲ್ಲಿ ಒಂದು ;ಎರಡು ವೃಂಜನಗಳ ಸಂಯೋಗವುಳ್ಳ 
ಒಂದು ಪ್ರಾಸ :ಹರಿ ಕರಿ ವೃಷಭ ತುರಂಗಂ ಶರಭಮಜಂಗಳುಮೆನಿಪ್ಪ ಷಟ್‌ಪ್ರಾಸಕ್ಕುಂ 
ತರುಣಿ ನಿಜದೀರ್ಪಬಿಂದುವಿನರದೊತ್ತುಂ ವ್ಮಂಜನಂ ವಿಸರ್ಗದೆ ಬರ್ಕುಂ 
(ಛಂದೋಂಬು. ೧-೪೬ ಆಡಿಪದ್ದ); ಶರಭಃ - ಎರಡು ವೃಂಜನಗಳ ಸಂಯೋಗಕ್ಕೆ: ಆ 
ಕ್ಷಣದೊಳ್‌ ಪರಸ್ಪರನಿರೀಕ್ಷಣದಿಂ ಮುಳಿಸುಣ್ಮಿ . . . ಬಿಗುರ್ತೀಕ್ಷಿಸೆ ಮಾಜ್‌ದರ್‌ 
ವಿಕಟಶೃಂಗಸಮಗ್ರಕುಲಾಚಲಂಗಳಂ (ಕೈವಿಡಿ. ೭೬). |ಸಂ.1 

ಶರಭಂಗ (ನಾ). ೧. ಬಾಣದ ತುಣುಕು. ೨. ನೀರಿನ ತೆರೆ. ೧. ೨ : 
ಸ್ಫುರಿತಶಿಳೀಮುಖಮುತ್ಪಳಸರಕ್ತಕಂಚಾತಯುತಮುಪಾತ್ತಕಬಂಧಂ ಶರಭಂಗಾನ್ವಿತಮಿರ 
ದನುಕರಿಸಿದುದಾ ಬನದ ತಿಳಿಗೊಳಂ ಕೊಳುಗುಳಮಂ (ಶಬಶಂ. ೨-೫೨). 1ಸಂ.1 

ಶರಭಪ್ರಾಸ (ನಾ). ವ ಶರಭ ೬ : ಪ್ರತಿಪಾದದ ಮೊದಲರಡುಸ್ವರಗಳ ನಡುವೆ 
ಒಂದೇ ವಿಧದ ವಿಚಾತೀಯಸಂಯುಕ್ತವ್ಯಂಜನಗಳು ಬಂದು ಅವುಗಳ ಹಿಂದೆ ಅನುಸ್ವಾರ 
ವಿಸರ್ಗಗಳಿಲ್ಲದಿರಲು ಶರಭಪ್ರಾಸವಾಗುವುದು (ಕೈಎಿಡಿ. ೭೨). (ಸಂ. 

ಶರಭಯುಗ (ನಾ). ಶರಭಗಳ ಜೋಡಿ, - ಮಿಥುನ : ಅಮಿತಪರಾಕ್ರಮರಿವರೆನಿಪ 
ಮಕ್ಕಳಂ ಪಡೆವೆ ಶರಭಯುಗದರ್ಶನದಿಂ (ವಂರಾಮಾ. ೧೫ ೬೪). [ಸಂ.1 

ಶರಭರಿಪು (ನಾ). ಶರಭದ ಶತ್ರು ; ಗಂಡಭೇರುಂಡ : ಕರಿಗೆ ರದನಂ 
ಭಯಂಕರತರದಂಷ್ಟಾಂಕುರಮಿಭಾರಿಗುನ್ನತಪಕ್ಸಂ ಶರಭರಿಪುಗಾದುದೆಂಬಂತಿರ 
ಲೆಸೆವರ್‌ ಪ್ರಭುಗಳಲ್ಲಿ ತತ್ಪತ್ತನದೊಳ್‌ (ಶಾವಮಂ. ೬೯-೩೭೮; 1122). 1ಸಂ.) 

ಶರಮಂಚ (ನಾ). ಬಾಣಗಳಿಂದಾದ ಮಂಚ. - ಪರ್ಯಂಕ : ಕವಲಂಬಾ 
ತಲೆಗಿಂಬೆನೆ ಕವುಳುಡೆ ಶರಮಂಚವೆರಸದಂತಿಯ ಹಾಸಂಬಿವು ಬಾಣಂ ಬಿಡದೆಸದಿರೆ 
ದಿವಿಜನದೀಸೂನು ೩೩೫೩ ಶರಶಯನದೊಳಿರ್ದಂ (ಗದಾಯು. ೫-೩೯). ಸಂ.) 

ಶರಮಪಟ್ಟಿಯಾಟ (ನಾ). ಗೆರೆಗಳನ್ನು ಬರೆದು ಆಡುವ ಒಂದು ಬಗೆಯ ಆಟ; 
ತಿಳ್ಳಿಯಾಟ : (9. (ಶರಮಪಟ್ಟಿ 3- ಆಟ, 

ಶರಮುಂಡಿ (ನಾ). (ಬಾಣದಂತಹ) ಒಂದು ಬಗೆಯ ಸಾಧನ ; ಕವಣೆ ; 
ಮಿಂಟೆ : ""ಶರಮುಂಡಿ ಮಿಂಟೆಯಕ್ಕುಂ'' (ಮಂಗರಾ. ೮೭-೩೫). |] 

ಶರರುಹ (ನಾ). ನೀರಿನಲ್ಲಿ ಹುಟ್ಟಿದುದು; ತಾವರೆ : ಹೃದಯಸ್ತ ವಿರಹವಹ್ಲಿಗೆ 
ಕೈಯಂ ಸ್ಮರನೊಡ್ಡಿ ಕಾಸಿ ಬಿಲ್ಲಂ ತಿರುವೊಯ್ದಿಸುತಿರ್ಪನಸಿತಶರರುಹಶರದಿಂ 


(ರಾಜಶೇ. ೯-೨೧). |ಸಂ.) 
ಶರವಣ (ನಾ). ಲಾಳದ ಮೆಳೆ ; ಚೊಂಡಿನ ಪೊದೆ : ಅವರ ಗರ್ಭವನಾ 
ಮಹಾವೀರ್ಯವೆಯ್ದೆ ತದ್‌ಯುಪತಿಯರದಂ ಥರಿಸಲಾಇದೆಮ್ಮಂ ಭಜಿಸ 


ಯವರಜುವರಲ್ಲಿರ್ದುದಂ ಶರವಣದೊಳರಿಸಿಮೆನೆ (ಪದ್ದರಾ. ೧೦ ೨೨೪). |ಸಂ.] 


ಶರವಣಭವ 


ಶರವಣಭವ (ನಾ). ಜೊಂಡಿನ ಪೊದೆಯಲ್ಲಿ ಹುಟ್ಟಿದವನು; ಸ್ಕಂದ: 
ಪಶುಪತಿಪ್ರಿಯರಾಗದಲ್ಲಿ "ಶರವಣಭವ ಸಮಯಮಿದಿರಾ' ಎಂಬ ಕೀರ್ತನೆ ರಚಿತವಾಗಿದೆ 
(ರೂಢಿ). (ಸಂ.] 

ಶರವಣೋದ್ಭವ (ನಾ).ಎ ಶರವಣಭವ :ಶರವಣೋದ್ಭವ ನಂದಿಕೇಶ ಮದ್ದಳೆಗಳಂ 
ಹರುಷದಿಂ ಧಿಂಧಿಮಿಕಿಟೆಂದು ಧ್ವನಿಮಾಡೆ . . . ಭರತಕಟ್ಟಳೆಗೆ ಕುಣಿದನೀಶಂ 
(ಗುರುಚಾ. ೧-೧೯). [ಸಂ.] 

ಶರವರ್ಷ (ನಾ). ಬಾಣಗಳ ಸುರಿಮಳೆ, - ವೃಷ್ಟಿ : ಧನುರ್ಧರನ ಶರವರ್ಷಂ 
ನವಪಯೋದಪ್ರಮೋದಬಿಂದುವರ್ಷದಂತೆ ಕಳೆಯೆ (ಶಾಂತಿಪು ೪-6ವು : ಶರವರ್ಷಮಂ 
ಕಜ'ಯುತರ್ಜುನನ ಸಮ್ಮುಖಕೆ ಬಂದು ನಿಂದು (ಜೈಮಿಭಾ. ೨೨-೮). (ಸಂ. 

ಶರವಳೆ (ನಾ). ಎ ಶರವರ್ಷ : ಬೊಬ್ಬಿಟ್‌ದು ಶರವಳೆಯ ಸುರಿಸುರಿದುಬ್ಬರದ 
ಬವರದೊಳಗಜತರಿಗುಬ್ಬಸವನೆಸಗುವನೆ ಜೋಧನು (ಕುವ್ಮಾಣ. ೩-೧೦೨) ; ಜಡಿವ 
ತುಂತುರ್ವನಿಗಳನು ಬಿಜುಗಾಳಿ ಮೊಗೆವವೊಲನಿತು ಸೆಲ್ಲೆಹ ಶರವಳೆಯ ಗದೆಯಿಂದ 
ಘಟ್ಟಿಸಿದ (ಕುವ್ಮಾಗ. ೧-೫೫). [ಶರ * ಮಳೆ (ಆ ಮಟೆ)) 

ಶರವಿದ್ಯೆ (ನಾ). ಬಾಣಬಿಡುವ ಕೌಶಲ; ಬಿಲ್ಲುವಿದೆ : ಶರವಿದ್ಕಾಬಲದಿಂದೆ 
ಕೊಂಡುಕೊನೆವಾ ಯುದ್ಧಂಗಳಂ ಮೆಚ್ಚೆನಾಂ ಪಿರಿದುಂ ಮೆಚ್ಚುವೆನಿಂತುಟೊಂದು 
ನಿಮಿಷಂ (ಜಗವಿ. ೬-೮೦); ಅರ್ಜುನನ ಶರವಿದೆ ವಿವರಿಸೆ ದುರ್ಜಯವಲಾ 
(ಕುವ್ಮಾವಿ. ೮-೪೨). (ಸಂ. ಶರವಿದ್ಕಾ] 

ಶರವೃಷ್ಟಿ (ನಾ). ಎ ಶರವರ್ಷ : ಅನಂತವೀರ್ಯನ ಶರವೃಷ್ಟಿಯೊಳ್‌ ಗಗನದಿಂ 
ನವಲೋಹಿತವೃಷ್ಟಗಳ್‌ ವಲುಮ್ಮೆನೆ ಕೊಳೆ (ಶಾಂತಿವು. ೪-೩೩); ಶರವೃಷ್ಟಿಯನಾ 
ಗಿರಿಶಾಗ್ರದೊಳೆಯ್ದೆ ಕಜ'ದನರ್ಜುನನದಟಿಂ (ಶಬಶಂ. ೪-೪೧). (ಸಂ.1 

ಶರವೇಗ (ನಾ). (ಬಾಣದಂತೆ) ತೀವ್ರವಾದ ವೇಗ, - ರಭಸ : ಶರವೇಗದಲ್ಲಿ 
ಬಂದ ಹದ್ದು ಕೋಳಿಮರಿಗಳ ಮೇಲೆ ಎರಗಿತು (ರೂಢಿ. [ಸಂ.] 

ಶರವೇದ (ನಾ). ಐ ಶರವಿದೆ : ಶರವೇದವಿದೈಯಂ ತನ್ನರಸಿಗೆ ಮೆಚ'ಯಲೈ ದೇವಿ 
ನೋಡೆನುತೆಚ್ಚಂ (ಯಶೋಚ. ೪-೩೮) : ಶರವೇದಮೂರ್ತಿಗಳ ತೆಅದಿಂದೆ ರಾಜಿಸುವ 
ತರಳರಂ ಮಣಿದೆತ್ತಿ ಇದೆತ್ತಣ ಬಲೋತ್ಕರದೇಳ್ಲೆ ಪೇಳ್ವುದೆನೆ 
(ಜೈಮಿಭಾ. ೨೧-೪೪).  [ಸಂ.] 

ಶರವೈರಿ (ನಾ). ಒಂದು ಬಗೆಯ ಹಕ್ಕಿ ;ಸರಕೂಟ : ""ಶರ[ಪಾಕಾಂ.ಸ]ರವೈರಿಯೆನಲಾ 
ಕಕೂಟಮೆನಿಕ್ಕು'' (ಮಂಗರಾ. ೫೧-೬). "ಶರಾರಿ' ಪರಾ. (ಸಂ. ಶರವೈರಿನ್‌?। 

ಶರವ್ಯ (ನಾ). ಬಾಣಪ್ರಯೋಗಕ್ಕೆ ನಿರ್ದೇಶಿಸುವ ಗುರಿ, - ಲಕ್ಷ್ಯ : ""ಲಕ್ಷ್ಮಂ 
ಶರವ್ಮಂ ನಿಮಿತ್ತಮೆನೆ ಗುಜ್‌ಯಕ್ಕು'” (ಮಂಗರಾ. ೮೭-೩೫). [ಸಂ.] 

ಶರಶಯ್ಯೆ (ನಾ). ಬಾಣಗಳಿಂದ ಸಿದ್ಧಮಾಡಿದ ಹಾಸುಗ. - ತಲ್ಪ: 
ಶರಶಯ್ಯಾಗ್ರದೊಳಿಂತು ನೀಮಿರೆ . . . ಸಂಧಾನಮಂ ವೈರಿಭೂಪರೊಳಿಂ ಸಂಧಿಸಿ 
ಪೇಟ್‌ಮಾರ್ಗೆ ಮೆಜ್‌ವೆಂ (ಪಂಪಭಾ. ೧೩-೬೯); ನಂದಿಹೋಗುತ್ತಿರುವ ಬೆಂಕಿಯಂತೆ 
ಶರಶಯ್ಯೆಯಲ್ಲಿ ಮಲಗಿರುವ ಭೀವ್ಮನನ್ನು ಕುರಿತು ಯೋಚಿಸುತ್ತಿದ್ದೆ (ವಚಭಾ. ೩೩೨). 

(ಸಂ. ಶರಶಯ್ಕಾ! 

ಶರಶಲ್ಯ (ನಾ). ಬಾಣದ ಚೂಪಾದ ಮೊನೆ : ಶರಶಲ್ಯಮಿನಿತು ಸಿಲ್ಕಿಯುಮರಿದಸುವಂ 
ಪಿಡಿಯಲೆರ್ದೆಯನಲ್ಲದೆ ನಡೆ ವಿಸ್ಮರಶರತತಿ ಕಿಟಲರಿಯವು ವಿರಹಿಯ ನೋವಿಂಗೆ 
ಸಾಯಲಿಲ್ಲದಟ್‌೦ದಂ (ಅರ್ಥನೇ. ೪-೮೪). [ಸಂ.1 

ಶರಶಾಳಿ (ನಾ). ಬಾಣಪ್ರಯೋಗದಲ್ಲಿ ಚತುರನಾದವನು ; 
ಬಿಲ್ಲುಗಾರ : ಶರಶಾಳಿಯೆನೆಂಬುದನೀ ಶರದಿಂದೆಮಗಣಿಪಲೆಚ್ಚು . . 
ಪುರುಳಂ ಪೊಣರ್ದಾಗಳಟೌ್‌ವೆನುಗ್ರಾಹವದೊಳ್‌ (ಆದಿಪು. ೧೨-೯೯). 

(ಸಂ. ಶರಶಾಲಿನ್‌। 

ಶರಪಟ್ಟದಿ (ನಾ). [ಛಂದ] ಆರು ಬಗೆಯ ಷಟ್ಟದಿಗಳಲ್ಲಿ ಒಂದು ; » 
*“ನಾಲ್ಕುಮಾತ್ರೆಯ ಗಣವು ಒಂದೆರಡು ನಾಲ್ಕಯ್ದನೆಯ ಪಾದಗಳಲ್ಲಿ 
ಎರಡೆರಡೂ, ಮೂರಾರನೆಯ ಪಾದಗಳಲ್ಲಿ ಮೂರುಮೂರೂ ಒಂದು 
ಗುರುವೂ ಇರಲು ಶರಷಟ್ಟದಿಯೆನಿಸುವುದು'' (ಕೃಪಿಡ ೯೫) : ಮೆಚವೆರಡಡಿ 


ಒಳ್ಳೆಯ 
ಇ ಅಧಟನ 


೮೦೮೫ 


ಶರಾಭ್ಯಾಸ 


|  ಯುತ್ತರದೆರಡಡಿಯೊಳ್‌ ಕರಿಲಘುಗಳ್‌ ಮೂಜಾಜನೆಯಾ ಚರಣದೆ ಮನುವಿಂತಜುವತ್ತು 
ಲಘುವು ಶರಷಟ್ಟದಿಗೆ (ಛಂದೋಂಬು. ೫-೨೫೯ ಅಡಿಪದ್ಮ). (ಸಂ. ಶರಷಟ್ಪದೀ। 
ಶರಸಂಧಾನ (ನಾ). ಬಾಣವನ್ನು ಬಿಲ್ಲಿಗೆ ಹೂಡುವುದು : ಶರಸಂಧಾನದ 
ಬೇಗಮಂಬುಗಳನಂಬೀಂಬಂತೆ ಮೇಣಂಬಿನಾಗರಮೆಂಬಂತೆನೆ ಪಾಯ್ವರಾತಿಶರ 
5 ಸಂಘಾತಂಗಳಂ ಮರ್ಗಿ (ವಂಪಭಾ. ೧೧-೪೦) ; ಶರಸಂಧಾನದ ವೇಗಂ ಪರಿಕಿಸಲರಿದೆನಿಸಿ 
ದಿವಿಜಪತಿಯುಂ ದಶಕಂಧರನುಂ ಕಾಯ್ದಿಸೆ (ಪಂರಾಮಾ. ೧೦-೨೦೬): ಶರಸಂಧಾನವಿಲ್ಲದ 
ಸಮರ ಮಜ'ಯದು (ಕುವ್ಮಾಉ. ೩-೫೦). | 
ಶರಸಂನ್ಯಾಸ (ನಾ). ಬಾಣಪ್ರಯೋಗವನ್ನು ಕೈಬಿಡುವುದು ; ಶಸ್ತ್ರಸಂನ್ಕಾಸ: 
ಎಲವೊ ಶರಸಂನ್ಮಾಸವನು ಕುರುತಿಲಕನವಸಾನದಲಿ ಮಾಡಿದೆನಳಲಿದಡೆ ಫಲವೇನು 
[ಸಂ.] 
ಶರಸನ್ಯಾಸ (ನಾ). ಎ ಶರಸಂನ್ಕಾಸ : ಎನ್ನೊಡನೆ ರಣದಲಿ ಹಳಚಿ ನೀ ತಲೆವೆರಸಿ 
ಮರಳಿದಡಿಳುಹುವೆನು ಕೈದುವನು ಶರಸನ್ಮಾಸ ನನಗೆಂದ (ಹಟ್ಮಾದ್ರೋ., ೫-೪೨). 
[ಆ ಶರಸಂನ್ಕಾಸ) 
ಶರಸೋನೆ (ನಾ). ಒಂದೇ ಸಮನೆ ಸುರಿಯುವ ಬಾಣಗಳ ಮಳೆ : ಕರ್ಣನಂಬಿನ 
ಹರಹು ಹೇಟ್‌ತು ದಳಪತಿಯ ಶರಸೋನೆ ಸಾರವಲಾ (ಕುವ್ಯಾಶ. ೨-೪೭. 
[ಶಗ 4 ಸೋನೆ, 
ಶರಸ್ತಂಬ (ನಾ). ಜೊಂಡುಹುಲ್ಲಿನ ಪೊದರು ; ಲಾಳದ ಪೊದೆ : ಒ 
ಶರಸ್ತಂಬದೊಳಿರ್ಬಗಿಯಾಗಿ ಮನೋಜರಾಗರಸಮುಗುತರೆ . . . ಆಗಲ್ಲನಾಶ್ರಮ 
- ದಿನುದಿತಲಜ್ಜಾವಶದಿಂ (ಪಂಪಭಾ. ೨-೩೬) ; ಚಲಿಸಿತಾತನ ವೀರ್ಯವವನಿಯಲಿ ಅದು 
ಶರಸ್ತಂಬದಲಿ ನೆಲೆಯಾದುದು (ಸಂಭಪ. ೧೭-೬೭). 1ಸಂ.] 
ಶರಹತಿ (ನಾ). ಬಾಣದ ಹೊಡೆತ, - ಪೆಟ್ಟು : ಅರಿಯ ಶರಹತಿಗುತ್ತರನ ತನು 
ಬಿರಿಯೆ ಬಸವಳಿದನು ಕಪೀಶ್ವರನೊಆಲಿದನು ರಾವಣನ ಗಾಯವ ನೆನೆದನಡಿಗಡಿಗೆ 
(ಕುವ್ಮಾವಿ. ೮-೩3) : ಮನುಜಶತ್ರುಹನ ಶರಹತಿಗೆ ನೋಯದ ಮುನ್ನಂ. .. ಎಮ್ಮವರಂ 
ಕಂಡು ಮಲವಾಟ್ವುದು ಮೇಲ್‌ (ರಾಮಾಶೃ. ೧೪೩-5). 1ಸಂ.) 
ಶರ್ಮಾ, ಷರಾ (ನಾ). ದಾಖಲೆ, ಪತ್ರ ಮುಂತಾದುವುಗಳ ಕೊನೆಯಲ್ಲಿ 
ಅಭಿಪ್ರಾಯವನ್ನು ತಿಳಿಸಲು ಬರೆಯುವ ವಿಶೇಷ ವಿಷಯ, - ಟಿಪ್ಪಣಿ : 
ನನ್ನ ವಿಷಯದಲ್ಲಿ ಕೆಟ್ಟ ಶರಾ ಬರೆದು ... ಬೈದು ಹೋಗಿದ್ದಾರೆ (ಜನಜೀ. ೫೯). 
ಷರ್ಮಾ: ನಮ್ಮ ವ್ಯವಸ್ಥೆಯನ್ನು ಮೆಚ್ಚಿಕೊಂಡಿದ್ದ ಸಾಹೇಬರು ನಮ್ಮ ಕಚೇರಿಯ ಬಗೆಗೆ 
ಉತ್ತಮ "“ಷರಾ'' ಬರೆದರು (ಬಂಗಾರ. ೯); ಬಸಪ್ಪನು ನ್ಯಾಯಾಲಯಕ್ಕೆ ಹೋಗದಂತೆ 
೬ «೬ ಬಸಪ್ಪನು ಊರಲಿಲ್ಲವೆಂದು ಸುಳ್ಳು ಷರಾ ಬರೆಯಿಸಿದರು (ಪಂಜಪಂ. ೨೧೪). 
[೯-- ಆರ. ಹಿಂ. ಶರಹ್‌। 
ಶರಾಗ್ನಿ (ನಾ). ಬಾಣಗಳಿಂದುಂಟಾದ ಬೆಂಕಿ, - ಜ್ವಾಲೆ : ಎಲೆಲೆ ಪಾಪಿಗಳಿರ 
ವೃಥಾ ತಮ್ಮೊಳಗೆ ತೋಟಿ ಶರಾಗ್ನಿಯಿತ್ತಲು ಮೊಳಗುತ್ತದೆ ಕೆಡೆ ಬೀಳಹೊಯ್‌ 
ಕುನ್ನಿಗಳನು (ಕುವ್ಮಾದ್ರೋ. ೧೯-೩೦); ಕಾದವು ಭಟರ ಕೈದುಗಳ್ಳಿಡಿಯಲರಿದೆನಲ್ಯಾದವು 
ಶರಾಗ್ನಿಗಾಹುತಿ ಗಜಹಯಾದಿಗಳ್‌ (ಬೈಬಭಾ. ೧೩-೧೩). (ಸಂ. 
ಶರಾಫ “ಸರಾಫ' ನೋ. 
ಶರಾಬು, ಷರಾಬು (ನಾ). ಮಾದಕಪಾನೀಯ ; ಸಾರಾಯಿ : ಆಪ್ತರನ್ನು ಸಂಜೆ 
ಹೆಂಡದಂಗಡಿಗೆ ಕೊಂಡು ಹೋಗಿ ಚೆನ್ನಾಗಿ ಹೆಂಡ, ಹಣ ಹೆಚ್ಚಿಗೆ ಇದ್ದರೆ ಶರಾಬು 
ಕುಡಿಸುವುದು (ರಕ್ತರೂ. ೨೮). ಷೆರಾಬು : ಶೇಂದಿ ಷರಾಬು ಎಲ್ಲಿ ಎಲ್ಲಿ ಪರಿಯಂತರಕ್ಕೂ 
ಅಲಾಯಿದಾಬಾಬು ಇದೆಯೊ ಅದು ಯಾವತ್ತು ಬಾಬಿಗೂ ತಿಂಗಳುಗಟ್ಲೆ ಪ್ರಕಾರ ಐವಜು 
ವಸೂಲಾಗತಕ್ಕದ್ದನ್ನೆಲ್ಲಾ ವಸೂಲುಮಾಡಿಕೊಳ್ಳಬೇಕು (ಮಹಾವಂ. ॥. ೬೬) ;ಷರಾಬಿನಲ್ಲಿ 
ಮಾದಕವಸ್ತುವಿದೆಯೆಂಬುದನ್ನು ನಾವು ಅನುಭವದಿಂದ ತಿಳಿಯುತ್ತೇವೆ ( ಜೀವಾತ್ಮ. ೬೦). 
| ಅರ. ಪಾರ. ಹಿಂ. ಮರಾ. ಶರಾಬ್‌। 
ಶರಾಬ್ಯಾಸ (ನಾ). ಬಿಲ್ಲುವಿದೈೆಯ ಕಲಿಕೆ, - ವ್ಯಾಸಂಗ : “ಶರಾಭ್ಮಾಸಃ, 
ಉಪಾಸನಂ - ೨ ಬಿಲ್ಲಿನಲ್ಲಿ ಬಾಣವೆಸೆಯುವ ಧನುರ್ವಿದ್ಮೆಯನ್ನು ಕಲಿತುಕೊಳ್ಳುವಿಕೆ'' 
[ಸಂ.) 


(ಕುವ್ಮಾಗ. ೧೦-೧೮). 


20 


25 


45 


(ಸಿದ್ಧಾಂತಿ. ೨೬೪). 


ಶರಾಯಿ 


ಶರಾಯಿ, ಷರಾಯಿ (ನಾ). ದಪ್ಪಬಟ್ಟೆಯಲ್ಲಿ ಹೊಲಿದ ಇಜಾರ, -| 
ಪಾಯಿಜಾಮ : ಈ ಕೋಟು, ಈ ಶರಟು, ಈ ಶರಾಯಿ, ಈ ಭಗ್ನಜೋಪಡಿಯು 
ನಿನ್ನದೇ (ಸವೃಧೃ. ೮೩). ಷರಾಯಿ: ಚಿಕ್ಕಮಕ್ಕಳು ಇಂಗ್ಲೀಷಿನವರಂತೆ ಷರಾಯಿ 
ಲಂಗಗಳನ್ನು ಹಾಕಿಕೊಳ್ಳುತ್ತಿದ್ದವು (ಹುಟ್ಟಹ. ೬) : ರಾಜಣ್ಣ, ಷರಾಯಿಚೇಬಿಗೆ ಕೈತುರುಕಿ 
ನೋಡಿದಾಗ ಸಿಗರೇಟು ಸಿಕ್ಕಿತು (ಕಣ್ಮಣಿ. ೭೫). (€- ಪಾರ. ಶರೀಯಿ। 

ಶರಾರತ್ತು (ನಾ). ತಂಟೆ ; ತಕರಾರು : ಕೊಡಗು ಜನ ಯಾವತ್ತು ತಿರುಗಿಬಿದ್ದು 
ಶರಾರತ್ತು ಮಾಡಿದ್ದರಿಂದ (ರಾಚೇಂದ್ರ. ೨೯); ಕೆಲವರ ಗಲ್ಲು ಹಾಕಿ ಈ ಮೇರೆ ಶರಾರತ್ತು 
ನಡಿಸಿದ್ದರಿಂದ (ರಾಜೇಂದ್ರ, ೯೦). [೯ ಅರ. ಪಾರ. ಹಿಂ. ಮರಾ. ಶರಾರತ್‌] 

ಶರಾರಿ (ನಾ). ಎ ಶರವೈರಿ : "ಆಟಿ: ಶರಾರಿಃ, ಆತಿ: - ಈ ೩ ಸರಕೂಟವಕ್ಕಿ'' 
(ಹಲಾಯು. ೪೨-೯೬). [ಸಂ.] 

ಶರಾರು (ಗು). ೧. ಕೆಡುಕನ್ನುಂಟುಮಾಡುವ; ಹಾನಿಕರವಾದ. (ನಾ). 
೨. ಕೊಲ್ಲುವವನು; ಕೊಲೆಗಡುಕ : ""ಶರಾರು ಘಾತುಕ ಹಿಂಸಕಂ ಕೊಲ್ಲುವವನಕ್ಕು'' 
(ಮಂಗರಾ. ೭೦-೧೫). ೩, ಹಿಂಸ್ರಜಂತು. [೫ಂ.) 

ಶರಾರುಕ (ನಾ). ಎ ಶರಾರು ೨ : ತೀರದಕಟಕಟ ರಕ್ಕಸ ಶರಾರುಕನ ಮಾಯೆಯಂ 
ಗೆಲುವದೀ ಪರಿ (ವಂಕಾರಾ. ೬-೪೭-೫೦). (೫0.] 

ಶರಾವ (ನಾ). ೧. ಮಣ್ಣಿನ ಓಡು ; ಶ್ರಾವೆ : ನಿರಾವರಣಗಗನದೇಶಸ್ವಿತಾವಧೃತ 
ಪ್ರಕಾಶಪರಿಮಾಣಪ್ರದೀಪಕ್ಕೆ ಶರಾವಮಾನಿಕಾವರಕಾದ್ಕಾವರಣವಶದಿಂ ತತ್ಪರಿಮಾಣತೆ 
ಯೆಂತಂತೆ ನಿಶ್ಚಯದಿಂ ಅಮೂರ್ತಸ್ವಭಾವನಾಗಿಯುಂ ಬಂಧಾಪೇಕ್ಷೆಯಿಂ 
ಏಿಕತ್ವ್ತಮುಂಟಪ್ಪುದಟ್‌ಂ (ತತ್ತಪ್ರ. ೨೩೮) ; ಕೀಲುಸ್ವಾನಿಸರಶ್ರಾಂತಮುಗುಲ್ವಿ 
ಶರಾವಂಬೊಲಮರ್ದ ವೇಶ್ಕ್ಮಾಧರಮಂ ತಳ್ವದೆ ಚುಂಬಿಸಿ ನರಕದೊಳಾಟ್ಟುದದೇಂ 
ನೀತಿಯೇ (ಉಡ್ಡಟ. ೧೦-೮೦). ೨. ಧಾನ್ಮಗಳನ್ನು ಅಳೆಯುವ ಒಂದು ಪ್ರಮಾಣ: 
೨. ಕುಡವ ವ ೧. ಮಾನಿಕಾ (ಶರಾವ - ಸೇರು - ೮ ಪಲ) (ಸಕವೈ, 7 ಪ್ರಸ್ತಾವನೆ). 

[ಸಂ.) 

ಶರಾವತಿ (ನಾ). ೧. ಕರ್ನಾಟಕದಲ್ಲಿ ಹರಿಯುವ ಒಂದು ನದಿಯ ಹೆಸರು: 
““ಶರಾವತೀ, ವೇತ್ರವತೀ, ಚಂದ್ರಭಾಗಾ, ಸರಸ್ವತಿ, ಕಾವೇರೀ - ೫. . . . 
ನದೀವಿಶೇಷಗಳು'' (ಸಿದ್ದಾಂತ. ೮೮). ೨. ಶ್ರೀರಾಮನ ಮಗನಾದ ಲವನ 
ರಾಜಧಾನಿ. ೩. [ಸಂಗೀತ] ಒಂದು ರಾಗದ ಹೆಸರು: ಶರಾವತೀರಾಗವು ... 
ಎಲ್ಲಾ ಕಾಲಗಳಲ್ಲಿ ಹಾಡಲ್ಪಡುತ್ತದೆ (ಚತುಪ್ರ. ೧೩೯). (ಸಂ. ಶರಾವತೀ। 

ಶರಾವೆ (ನಾ). ಎ ಶರಾವ ೧: ದಡದಡನೆ ಹೋಗಿ, ಮೂಲೆಯ ಮಡಕೆಯಿಂದ 
ಮೊಗೆಯಲ್ಲಿ ಎಣ್ಣೆಯನ್ನೂ ಅದರ ಮುಚ್ಚುಳ ಶರಾವೆಯಿಂದ ಬತ್ತಿಗಳನ್ನೂ ತಂದು 
. ೬ . ಹೊತ್ತಿಸುವಳು (ಬಟ್ಟಅ. ೧೦೬-೪). (ಸಂ. ಶರಾವ। 

ಶರಾಶ್ರಯ (ನಾ). ಬಾಣಗಳಿಗೆ ಆಶ್ರಯವಾದುದು; ಬತ್ತಳಿಕೆ: `'ಹೊದೆಯೊತ್ತು 
ಡೊಣೆ ಶರಧಿ ತೂಣಂ ಶರಾಶ್ರಯಮುಪಾಸಂಗಂ ನಿಷಂಗಮಕ್ಕುಂ'' (ಮಂಗರಾ. ೮೭-೩೪). 

(ಸಂ. 

ಶರಾಸನ (ನಾ). ಬಿಲ್ಲು; ಧನುಸ್ಸು : ಮುನೀಂದ್ರನಿಂದ್ರಿಯದೊಳೊಗೆದ ಪೆಣ್ಗೂಸುಮಂ |35 
ಗಂಡುಗೂಸುಮನವಜ  ಕೆಲದೊಳಿರ್ದ ವೃಶರಾಸನಶರಂಗಳುಮಂ ಕಂಡು 
(ಪಂಪಭಾ. ೨-೩೬ ವ); ಶರಾಸನಂ ಸಫಲಮಿಂದಾಯ್ತೆಂಬ ನಚ್ಚಿಂ ಮುಗುಳ್ನಗೆ ನಕ್ಕು 
(ಶಾಂತಿಪು. ೩-೧:.೫): ಕಲಿ ಸುಬಾಹು ಶರಾಸನವ ಪಿಡಿದಲಘ:ಮಹಿಮನನೆಸುತ 
ತಜುಬಲು . . . ತಲೆದು ಬಿಸುಟನು ಖಳನ ಹಿಂದಲೆಯ («ಕಾಶಿರಾ. ೧-೯೨). ಸಂ.) 

ಶರಾಸನಾಗಮ (ನಾ). ಅಸ್ತ್ರಪ್ರಯೋಗಗಳನ್ನು ಕುರಿತ ಶಾಸ್ತ್ರ; ಧನುರ್ವಿದ್ಯೆ: 
ಭರದಿಂ ರಾಮಂ ಕಾಕಾಸುರನ ಮುನಿದಿಸುವ ತೆಜದಿನೆಚ್ಚಂ ವಿಹಗೇಶ್ವರನೆನಿಪ ಹಂಸನಂ 
ವರಶರಾಸನಾಗಮವಿಶಾರದಂ ತತ್‌ಕ್ಷಣದಿಂ (ಪಂಚತಂ. ೧೨೮-೩). ([ಸಂ.1 

ಶರಾಸಾರ (ನಾ). ಎ ಶರವರ್ಷ : ಅಂತು ನರನಾರಾಯಣರಿರ್ವರುಮನವರತ. 
ಶರಾಸಾರಶೂನ್ಮೀಕೃತಕಾನನಮಾಗೆಚ್ಚು ಮೃಗವ್ಕವ್ಕಾಪಾರದಿಂ ಬಟಲ್ಲು . . . ಬರೆವರೆ 
(ಪಂಪಭಾ. ಇ -೫೦ ವ) : ಬಿಲ್ಲೊವಜಂ ಗಾಂಡೀವಿಯೊಳ್ಕಾದಿದನವರ ಶರಾಸಾರಮಂ ನೀನೆ | 45 
ಕಂಡೈ (ಗದಾಯು. ೨-೩೦). ([]ಂ.1 


ಊ 


15 


25 


30 


40 


೮೦೮೬ 


ಶರೀರಪೂಜೆ 


ಶರಿರ, ಸರಿರ (ನಾ). ಒಡಲು ; ಮೈ ; ದೇಹ : ಶಂಕರನೆಂದು ತನ್ನ ತಿಂಗಳ ಶಿಶುವ 
ಕೊಡಲ್‌ . . . ಉರಿವ ಕಿಚ್ಚಿನ ಹೊರೆಯೊಳಿರಿಸಲದು ಸನ್ನಿವಟ್ಟು ಶರಿರವೆಲ್ಲಂ ಕಂದಿ 
ಕುಂದಿತು ಶರಿರಮನಭಾವಗಳ ಗುರುಲಿಂಗಜಂಗಮಕೆ ಹರಣ 
ಮುಂತಾಗಿ ಅರ್ಪಿಸಿದ ಶರಣ ತಾ ಮರಳಿ ಜನಿಸುವನೆ (ಸರ್ವ. ೧೪೫). ಸರಿರ : 
`"ಸರಿರಂ ಎಗ್ರಹದೊಳ್‌'' (ಕರ್ಣಾನಿ. 6೪); ಸರಿರವಿಲ್ಲದ ಲಿಂಗರೂಪಾಗಿ ಕೂಡಿಪ್ಪ . . . 
ಗುರು ಮನಮೊಳಿರಲಡಿಯನರ್ಚಿಸುವೆಂ (ವೀಶೈಪು. ೧-೧-೩). [ಆ ಸಂ. ಶರೀರ) 

ಶರಿರಗುಂದು (ಕ್ರಿ). ದೇಹವು ಸೊರಗು, - ಬಡವಾಗು: ತರಳೆ ಪೌರ್ಣಮಿಯ 
ಮುಂದಣ ಚಂದಿರನಂತೆ ಶರಿರಗುಂದಿದಳಾ ಕ್ಷಣದಿ (ಜೀವಂಸಾಂ. ೧೨-೬೪). 

[ಶರರ ¥ ಕುಂದು 1 

ಶರೀಕು, ಷರೀಕು, ಷೆರೀಕು (ನಾ). ಶಾಮಾಲು ; ಜೊತೆ : ಈ ಮೋಸದಲ್ಲಿ ಇಬ್ಬರೂ 
ಶರೀಕಾಗಿದ್ದಾರೆ (ರೂಡ). ಷರೀಕು: ಇಬ್ಬರೂ ಷರೀಕಾಗಿ ಸಮನ್ಸ್‌ ಮೇಲೆ ... ಸುಳ್ಳು 
ಷರಾ ಬರೆಯಿಸಿ... ಅವರ ಕಡೆ ಗಣಂಗಳ ರುಜು ಹಾಕಿಸುತ್ತಿದ್ದರು (ಪಂಜಪಂ. ೪೭). 
ಪೆರೀಕು: ನಾವೆಲ್ಲರೂ ಷೆರೀಕಾಗಿರುತ್ತೇವೆ (ಅಲೆವ. ೫೩). |€- ಆರ. ಹಿಂ. ಶರೀಕ್‌] 

ಶರೀರ (ನಾ). ೧. ಒಡಲು ;ಮೈ ; ದೇಹ : ತನು ಗಾತ್ರಂ. .. ಶರೀರಂ ಕಳೇಬರಂ 
ಕಾಯಂ'' (ವಸ್ತಾಕೋ. ೬-೭೧): ನರಶರಕೋಟಿ ಜರ್ಜರಿಸೆ ತನ್ನ ಶರೀರಮನಸ್ವ್ರ 
ವೇದನಾಪರವಶನಾಗಿಯುಂ ಮಚದನಿಲ್ಲ ಮುಕುಂದನಂ (ಗದಾಯು. ೫-೩೮): ನೆರೆ ಕೆನ್ನೆಗೆ 
ತೆರೆ ಗಲ್ಲಕೆ ಶರೀರ ಗೂಡುವೋಗದ ಮುನ್ನ . . .ಮೃತ್ಕು ಮುಟ್ಟದ ಮುನ್ನ ಪೂಜಿಸು 
ನಮ್ಮ ಕೂಡಲಸಂಗಮದೇವನ (ಬಸವ. ೧೬೧). ೨. [ನ್ಯಾಯ] ಹನ್ನೆರಡು ವಿಧವಾದ 
ಪ್ರಮೇಯಗಳಲ್ಲಿ ಒಂದು: ನ್ಮಾಯಶಾಸ್ತ್ರದಲ್ಲಿ ಹೇಗೆಂದರೆ - ಆತ್ಮ ಶರೀರ ಇಂದ್ರಿಯ 
ಆರ್ಥ ಬುದ್ದಿ ಮನಸ್ಸು ಪ್ರವೃತ್ತಿ ದೋಷ ಪ್ರೇತ್ಮಭಾವ ಫಲ ದುಃಖ ಅಪವರ್ಗವೆಂದು 
ಹನ್ನೆರಡು ವಿಧವಾಗಿ ಪ್ರಮೇಯವನ್ನು ಒಂಬತ್ತನೆಯ ಸೂತ್ರದಲ್ಲಿ ವಿಭಾಗ ಮಾಡಿರುವರು 
(ಓಂದಸಾ. ೧೧೫). 1ಸಂ.] 

ಶರೀರಗುಣ (ನಾ). ದೇಹದ ಸ್ವಭಾವ; ದೇಹಪ್ರಕೃತಿ : ಒಬ್ಬೊಬ್ಬರ ಶರೀರಗುಣ 
ಒಂದೊಂದು ಬಗೆಯಿರುತ್ತದೆ (ರೂಢಿ). [ಸಂ.) 

ಶರೀರಜ (ಗು). ೧. ದೇಹದಲ್ಲಿ ಹುಟ್ಟಿದ, - ಉಂಟಾದ. (ನಾ). 
೨. ದೇಹದಿಂದ ಹುಟ್ಟಿದುದು : ಅಕ್ಕಜದ ರುಜೆಯೇನು ಮಾನಸವೋ ಶರೀರಜವೂ 
(ಕುವ್ಠಾಸ. ೧-೧೦). ೩. ಕಾಯಿಲೆ ; ರೋಗ. ೪. ಕಾಮಾಸಕ್ತಿ ; ವಿಷಯಾಭಿಲಾಷೆ. 
೫. ಮಗ. ೬. ಮನ್ಮಥ ; ಕಾಮ. (ಸಂ. 

ಥರೀರತಪ (ನಾ). ತಪಸ್ಸು, ಉಪವಾಸ, ವ್ರತ, ವ್ಯಾಯಾಮ ಮುಂತಾದುವು 
ಗಳಿಂದ ದೇಹವನ್ನು ದಂಡಿಸುವಿಕೆ ; ದೇಹದಂಡನೆ : ನಿತ್ಕಹರುಷದಿ ಯಾಸು 
ಮಾಡುತ ದೇಹ ದಂಡಿಸೆ ನೀ ಸಕಲವರಿ ಮಗನೆ ಶರೀರತಪವಿದು (ಜ್ಞಾನಸಿಂ. ೩೧೭೩೦). 

(xo. 

ಶರೀರತ್ಕಾಗ (ನಾ). ದೇಹವನ್ನು ಬಿಡುವುದು; ಸಾವು; ಮರಣ. (ಸಂ. 

ಶರೀರದಂಡ (ನಾ). ಶರೀರತಪ: ಭರತಂ ಶರೀರದಂಡಮಂ ಮಾಡಿದಂ 
(ಚಾವುಂಪು. ೧೧). [೫೨.) 

ಶರೀರಧರ್ಮ (ನಾ). ೧. ದೇಹದ ಸ್ವಭಾವ, - ಪ್ರಕೃತಿ : (ಐ. ೨. ದೇಹದಲ್ಲಿ 
ತನ್ನಷ್ಟಕ್ಕೆ ನಡೆಯುವ ಶ್ವಾಸೋಚ್ಛಾಸ ಮುಂತಾದ ಕಾರ್ಯ; ದೇಹಧರ್ಮ. 

[ಸಂ.] 

ಶರೀರನಾಮಕರ್ಮ (ನಾ). [ಜೈನ] ಶುದ್ಧಸ್ವಭಾವದ ಜೀವನಿಗೆ ಹೆಸರಿನ 
ಸಂಜ್ಞೆಯುಳ್ಳ ಕರ್ಮವು ಆಚ್ಛಾದಿತವಾಗಿ ಮನುಷ್ಯ, ತಿರ್ಯಕ್‌ ಮೊದಲಾದ 
ರೂಪಗಳನ್ನು ಕೊಡುವಿಕೆ ಶರೀರನಾಮಕರ್ಮಂ 
(ಗೊಮ್ಮಸಾ. ೩-೮). (ಸಂ. ಶರೀರನಾಮಕರ್ಮನ್‌] 

ಶರೀರಪೂಜೆ ನಾ). ಗತಿಸಿದವರ ದೇಹಕ್ಕೆ ಮಾಡುವ ಪೂಜೆ: ದಮಿತಾರಿಗ 
ಶರೀರಪೂಚೆಯಂ ಮಾಡಲ್ವೇಟ್ವು (ಶಾಂತಿಪು ೪-೫೭ ವ) ; ಕಾದಿ ಸತ್ತ ನೆಗಟ್ಲಿಯ 
ಖೇಚರರ್ಗೆಲ್ಲಂ ಶರೀರಪೂಜಾಪೂರ್ವಕಂ ಸಂಸ್ಕಾರವಿದಿಯಂ 

[ಸಂ. ಶರೀರಪೂಜಾ। 


(ಬಭಾದಒಂ. ೬-೧) ; 


ಖ್‌ 


ಪಂಚವಿಧಮ ೦ 


ರಿಸಿ 


(ಶಾಂತಿಪು. ೫-೬೪ ವ). 


ಶರೀರಪ್ರಕೃತಿ ೮೦೮೭ 


ಶರೀರಪ್ರಕೃತಿ (ನಾ). ಎ ಶರೀರಗುಣ : ನನ್ನ ಶರೀರಪ್ರಕೃತಿಗೆ ಅದು ಒಗ್ಗುವುದಿಲ್ಲ 
(ರೂಢಿ). 1ಸಂ.1 

ಶರೀರಪ್ರತ್ಕಾಖ್ಯಾನ (ನಾ). [ಜೈನ] ದೇಹವನ್ನು ತಿರಸ್ಮಾರಭಾವದಿಂದ 
ಕಾಣುವುದು ; ದೇಹದ ಬಗೆಗೆ ತೋರುವ ಅಗೌರವ, - ಅಲಕ್ಬ್ಯ : ಆಂ 
» «» ಜಾತಿಸ್ಮರರುಮಾಗಿ ಪರಸ್ಪರವೈರಮಂ ಬಸುಟ್ಟಾಹಾರಶರೀರಪ್ರತ್ಕಾಖ್ಕಾನಪೂರ್ವಕಂ | 5 
ಸನ್ಮಸನವಿಧಿಯಿಂದಸುವಂ ವಿಸರ್ಜಿಸಿ (ಶಾಂತಿಪು ೯-೭೧ ವ). [ಸಂ.) 

ಶರೀರಸಂಬಂಧ (ನಾ). ೧. ಮದುವೆಯಿಂದ ಉಂಟಾಗುವ ನಂಟುತನ, - 
ಬಾಂಧವ್ಮ : ಉತ್ತರ - ಹಿಂದೂಸ್ತಾನದ ಸಾರ್ವಭೌಮರಾಗಿದ್ದ ಗುಪ್ತವಂಶದ 
ಅರಸರೂಂದಿಗೆ ಇವರು ಶರೀರಸಂಬಂಧವನ್ನು ಬೆಳೆಸಿದ್ದರು (ಕರ್ಣಾಅ. ೪); 
ಶರೀರಸಂಬಂಧವನ್ನು ಮಾಡಿ, ಸ್ನೇಹವನ್ನು ವೃದ್ದಿಪಡಿಸಬೇಕು (ಮಂಜುಕ. ೧೬). 
೨. ಗಂಡು ಹೆಣ್ಣುಗಳ ಪರಸ್ಪರ ದೇಹಸಂಬಂಧ. (50.1 

ಶರೀರಸಲ್ಲೇಖನೆ (ನಾ). [ಚೈನ] ಅಂತ್ಕಕಾಲವು ಹತ್ತಿರವಾದಾಗ ದೇವರನ್ನು 
ಧ್ಯಾನಿಸುತ್ತ, ಆರೈಕೆ, ಔಷಧ ಮುಂತಾದುವುಗಳನ್ನು ಬಿಟ್ಟು ಉಪವಾಸ 
ವ್ರತದಿಂದ ಶರೀರವನ್ನು ಕ್ರಮೇಣ ಕುಗ್ಗಿಸುತ್ತ ದೇಹತ್ಕಾಗ ಮಾಡುವುದು : 
ಅನಶನಾದಿ ಬಾಹ್ಮತಪಂಗಳಿಂ ಶರೀರಮಂ ಕೃಶಂ ಮಾಟ್ಬುದು ಶರೀರಸಲ್ಲೇಖನೆ 
(ಶ್ರಾವಕಾ. ೧೬೬ ೯) ; ಉಪವಾಸ ಮೊದಲಾದುವುಗಳಿಂದ ಶರೀರವನ್ನು ಕೃಶಮಾಡುವುದು 
ಶರೀರಸಲ್ಲೇಖನೆಯು (ಚೈನಪ. ೫೭೫). [ಸಂ. ಶರೀರಸಲ್ಲೇಖನ। 

ಶರೀರಸ್ಮ (ಗು). ದೇಹದಲ್ಲಿ ನೆಲಸಿರುವ : ಜೀವನು ಶರೀರಕ್ಕಿಂತ ಭಿನ್ನವಸ್ತು 
ವಾದುದಾದರೆ ಶರೀರವು ನಷ್ಟವಾದ ಮೇಲೆ ಜೀವನೂ ನಾಶವಾಗುತ್ತಾನೆಯೋ? 
- . . ಅವನ ಪರಿಸ್ತಿತಿಯೇನು? ಈ ಸ್ತಿತಿಗೂ ಶರೀರಸ್ಮಸ್ತಿತಿಗೂ ವೃತ್ಕಾಸವೇನು? 
(ಜೀವಾತ್ಮ. ೧೯). [0.1 

ತರೀರಿ (ನಾ). ೧. ಶರೀರವಿರುವಂತಹ ಮನುಷ್ಯ, ಪ್ರಾಣಿ ಮುಂತಾದುವು: 
ಸಾಧಿತಸಮ್ಮಗ್ದರ್ಶನಬೋದಧಚರಿತ್ರಂಗಳೆಂಬ ಧರ್ಮವಿ:ದವ್ಮಾಬಾಧಂ ಧರ್ಮ 
ಮಿದಲ್ಲದುದಾಧಿವ್ಕಾಧಿಪ್ರದಂ ಶರೀರಿಗಪಥ್ಮಂ (ಶಾಚಿಪು ೬-೮. ೨. ದೇಹವನ್ನು 
ಧರಿಸಿರುವ ಆತ್ಮ, - ಚೇತನ. (ಸಂ. ಶರೀರಿನ್‌। 

ಶರೀರೋಪಾದಾನ (ನಾ). ಹುಟ್ಟು ; ಜನನ : ಜೀವಂಗಳ್‌ ಶುಭಾಶುಭಕರ್ಮ 


10 


ಶೈಲೂಷಪ್ರೇರಿತಂಗಳಾಗಿ . . . ನಾನಾಕಾರಶರೀರೋಪಾದಾನಪರಿತ್ಕಜನಪುರಸ್ಸರಂ 
ಪರಿಬ್ರಮಿಸುಗುಂ (ಆದಿಪು. ೧೬ -೫೭ವ). (x0.| 
ಶರೆ "ಸೆರೈ' ನೋ. 


ಶರ್ಕರಾದಂತ (ನಾ). ಒಂದು ಬಗೆಯ ದಂತರೋಗ : ಶುಷ್ಕವಾದ ಶ್ಲೇಷ್ಮವಾತಂ 
ಗಳಿಂದ ಉಂಟಾದ ಶರ್ಕರಾದಂತವೆಂಬ ದಂತರೋಗದಲ್ಲಿ ಹಲ್ಲುಗಳು ಸುಣ್ಣಪಾರೆ 
ಕಲ್ಲಿನ ಹಾಗೆ ಕಠಿಣವಾಗಿ ಸ್ತಿರವಾಗಿ ಇಹವು (ವೈದ್ಯಸಾ. ॥. ೧೨೨). 10.1 

ಶರ್ಕರಾಪ್ರಭೆ (ನಾ). [ಜೈನ] ಒಂದುನರಕದ ಹೆಸರು : ಹಂಸೆಯೆಂಬ ಹೆಸರ 
ಶರ್ಕರಾಪ್ರಭೆಯೆಂಬೆರಡನೆಯ ನರಕಮಿರ್ದುದಾ ನರಕಬಿಲಂಗಳೆಲ್ಲಮಿಪ್ಪತ್ತೈಯ್ತು 
ಲಕ್ಷಮಕ್ಕುಂ (ಅಜಿಪು ೧೧-೬ ವ); ಲಕ್ಷ್ಮೀಧರಂಗೆ ಧರ್ಮಮಂ ಪ್ರತಿಬೋಧಿಸಲೆಂದು 
ಶರ್ಕರಾಪ್ರಭೆಯೆಂಬ ನರಕಕ್ಕೆ ಪೋಗಿ (ಪಂರಾಮಾ. ೧೬-೭೦ ವ). (ಸಂ. ಶರ್ಕರಾಪ್ರಭಾ। 

ಶರ್ಕರಾವರ್ತ (ನಾ). ಸಣ್ಣ ಸಣ್ಣ ಕಲ್ಲುಗಳಿಂದ ಕೂಡಿದ ಸುಂಟರಗಾಳಿ : 
ಶರ್ಕರಾವರ್ತಂ ಪ್ರವರ್ತಿಸಿತು ಪಾರ್ಥಜಂ ಕರ್ಕಶದ ಬಾಣಮಂ ತೆಗೆದಿಸಲ್‌ 
(ಬೈಮಿಭಾ ೨೩-೪೬). [ಸಂ.] 

ಶರ್ಕರಾವರ್ಷ (ನಾ). ನೊರಜುಗಲ್ಲುಗಳ ಮಳೆ: ಮಿಗಿಲೆನಿಪವೊಲು |40 
ಶರ್ಕರಾವರ್ಷಗಳೆನಿಸಿಯೆಡೆಬಿಡದೆ ಬಜುಗಾಳಿಗಳು ಬೀಸಿದವು (ತಿಮ್ಮಮಾೌ. ೧-೩). (ಸಂ. 

ಶರ್ಕರಿಲ (ಗು). ೧. ನೊರಜುಗಲ್ಲುಗಳಿಂದ ಕೂಡಿದ. (ನಾ). 
೨. ನೊರಜುಗಲ್ಲುಗಳಿಂದ ತುಂಬಿದ ನೆಲ : ""ಸಶರ್ಕರಂ ಶರ್ಕರಿಲಂ'' 

ಸಂ. 

ಶರ್ಕರೆ (ನಾ). ೧. ಸಣ್ಣಕಲ್ಲು; ನೊರಜುಗಲ್ಲು. ೨. ನೊರಜುಗಲ್ಲುಗಳುಳ್ಳ 
ನೆಲ, - ಭೂಮಿ : ""ಶರ್ಕರಾ, ಶರ್ಕರಿಲಃ, ಶಾರ್ಕರ., ಶರ್ಕರಾವಾನ್‌ - ೪ 


ನಾ 


(ವಸ್ತುಕೋ. ೨೭-೫). 


ಶರ್ಕರೆವಿಲ್ಲು (ನಾ). ಕಬ್ಬಿನ ಬಿಲ್ಲು: ಅಲರ್ದ ತಿಲಕುಸುಮಿರಲು 


ಶರ್ಧಿಸು (ಕ್ರಿ). ಅಪಾನವಾಯುವನ್ನು ವಿಸರ್ಜಿಸು : (8. [ಶರ್ಧ + - ಇಸು] 
15| ಶರ್ಮ (ಗು). ೧. ಸುಖವನ್ನು ಕೊಡುವ ; ಆನಂದದಾಯಕ : ಎಸೆವ ನಿರ್ಮಿತ 
ರೆ 


45 (ಶರ್ವರಿ 


ಶರ್ವರಿ 


ನರುಜುಕಲ್ಲುಗಳುಳ್ಳ ನೆಲದ ಹೆಸರುಗಳು'' (ಸದ್ದಾಂತಿ. ೪೯೫). ೩. ಸಕ್ಕರೆ ; ಪುದಿದ 
ಶಿಧಿಲಪರಿಣಾಮದೊಳೊದವಿದ ದುರಿತಾನುಗತಮದನುಭಾಗಮೆನಿಪ್ಪುದು ಶರ್ಕರಾದಿ 
ಕಿಂಪಾಕದುರ್ವಿಪಾಕಪ್ರಭಾವಶಕ್ತಿ. ಪ್ರತಿಮಂ (ಸುಕುಮಾ. ೮-೩೦): ಸಿರಿಕಂಡಂ ಬಾಳಂ ಶರ್ಕರ 
ಬೇವಿನ ಕಡ್ಡಿ ಭದ್ರಮುಸ್ತೆ ದ್ರಾಕ್ಷಂಬೆರಸರದು ಕುಡಿಯಲೈಅದಡೆ ಪರಿಹರಿಸುಗುಮೆಯ್ತೆ 
ಪಿತ್ತಜನಿತಜ್ವರಮಂ (ಕಲ್ಮಾಕಾ. ೭-೩೮). ೪. ಮಡಕೆಯ ಚೂರು ; ಬೋಕಿ : 
““ಶರ್ಕರಾ - ಹೆಂಚುಚೂರು, ಮರಳು, ಸಕ್ಕರೆ'' (ಸಿದ್ಧಾಂತಿ. ೪೧೫). (ಸಂ. ಶರ್ಕರಾ। 

ನಾಸಲರ್ಗಣ್ಣು 
ಶರ್ಕರೆವಿಲ್ಲ ನಿಡುಪುರ್ಬು (ರಾಮಾ. ೧೮-೪೩). ೪ ಇದು "ಇಕ್ಷುಚಾಪ', 
"ಇಕ್ಸುಕೋದಂಡ' ಎಂಬ ಪದಗಳ ಸಾಮ್ಮದಿಂದ ಮಾಡಿಕೊಂಡ ರೂಪ. 

[ಶರ್ಕರೆ *- ಬಿಲ್ಲು (ಆ ಬಿಲ್ಮ್‌)] 


ಶರ್ಟು "ಷರಟು' ನೋ. 
ಶರ್ಥ (ನಾ). ೧. ಗುಂಪು ; ತಂಡ. ೨. ಕಸುವು ; ಶಕ್ತಿ. ೩. ಅಪಾನವಾಯು; 


ಹೂಸು. 1೬0.1 


hl 


ರ್ಮಭರ್ಮಹರ್ಮದೊಳ್ಳೂರ್ಮೆಯಿಂ ಪೆರ್ಮೆವೆತ್ತು ಪದಪೆದಮರ್ದಿರೆ (ರಾಜತೇ. 
೨-೧೨೦ ಮ. (ನಾ). ೨. ಸಂತೋಷ; ಆನಂದ: ಧರ್ಮಮ ದೇಹಿಗ (ಮಿ) 
ಹಪರಶರ್ಮಕ್ಕೆ ನಿದಾನಂ (ಪುಷ್ಪಪು. ೩-೧೦೮): ನೆಗಟ್ಟನ್ನಂ ಪ್ರಜೆಗಳ್‌ ಸ್ವಚಾತ್ಯುಚಿತ 
ತತ್ತದ್ಧರ್ಮದಿಂ ಶರ್ಮದಿಂ ನೆಗಬ್ಬಂ ಶ್ರೀಚಿಕದೇವರಾಯಂ (ಅಪ್ರತಿ. ೧ ೨೭1. 
೩. ಆಶೀರ್ವಾದ ; ಅನುಗ್ರಹ. ೪. ಆಸರೆ; ರಕ್ಷಣೆ. ೫. ಮನೆ ; ಗೃಹ. 
೬. ಸಂತೋಷವನ್ನುಂಟುಮಾಡುವವನು : ಅಧಿಕಾರಿಗಳೆನಿಪವರಾರ್‌ ಬುಧರ್ಗೆ 
ನಿಪಂ ಬರ್ಮ್ಮನಖಿಳಬುಧಜನಶರ್ಮ್ಮ್ಮ (ಎಕ. ೪೫. ಶಿಕಾರಿ. 1162). 
೭. ಕೆಲವು ಬ್ರಾಹ್ಮಣರ ಹೆಸರಿನ ಮುಂದೆ ಸೇರುವ ಒಂದು ಪದ: 
ಕೃಷ್ಣಶರ್ಮನೆಂದೆನಗೆ ಸುತನೊರ್ವನುಂಟು (ಬೈಮಿಬಾ. ೫೩. ಶರ್ಮನ್‌] 


೧೦೨-೭೨೧: 


೨೬-೩೩). 


25| ಶರ್ಮಕಾರಣ (ನಾ). ಸಂತೋಷಕ್ಕೆ ಕಾರಣವಾದುದು; ಸುಖಕ್ಕೆ ನಿಮಿತ್ತ 


ವಾದುದು : ಶರ್ಮಕಾರಣಕರ್ಮವೆಂಬರು ಕೆಲರು ನಿಜಸುಖಕೆ ಭ್ರಮೆಯ 
ಪುಟ್ಟಿಸುವೈಶ್ವರಿಯವು . . . ಎಮಗೆ ಸಾಧನಮುಕ್ತಿಯೆಂಬರು ಕೆಲರು (ನಿಬಾಗ. 
. ೧೧-೨೧-೭). [ಸಂ.] 


ಶರ್ಮಿ (ಗು). ೧. ಸಂತೋಷವನ್ನುಂಟುಮಾಡುವ. (ನಾ). ೨. (ನಲ್ಲ 


ಅಥವಾ ನಲ್ಲೆಯರ) ವಿಗ್ರಹ, - ಪ್ರತಿಮೆ: ಗಮ್ಮೆಯಲ್ಲದ ಸತಿಯನಾವನು 
ಗಮ್ಮಯಲ್ಲದವರನನಾವಳು . . . ರಮಿಸುವರು ಮೇಣವರ ಯಾಮ್ಮರುಭಯವ ಕಾದ 
ಲೋಹದ ಶರ್ಮಿಯನು ತೋಳುಗಳಲಪ್ಪಿಸಿ ಕರ್ಮ ಸವೆವನ್ನವರ 
ದುರಾತ್ಮಕರ (ನಿಭಾಗ. ೫-೧೧-೨೮). 1ಸಂ. ಶರ್ಮಿನ್‌। 


ಬಿಡಲೀಸರು 


ಶರ್ಯತ್ತು "ಶರತ್ತು' ನೋ. 
35| ಶರ್ವ (ನಾ). ೧. ಶಿವನ ಹೆಸರುಗಳಲ್ಲಿ ಒಂದು : ಪರ್ವಿಸಿಲರ್ವಿಸೆ ಮೆಯ್ಕನೊಡ್ಡಿ 


ತಾಂ ನಿರ್ವಹಿಸಲ್ಕಮಾಅದೆ ಹಿಮಾಂಶುಕಳಾಳಿಯನೆತ್ತಿ ಪೊತ್ತನಾ ಶರ್ವಂ 
(ಬಾಧವು. ೪-೮೧); ಸುಖಮನುಂಟುಮಾಳ್ತುದಲಬ್‌ಂದಂ ಶರ್ವನೆಂದು ಹೆಸರು 
(ಭಾಂಶಾಂ.೪೩). ೨. ವಿಷ್ಣುವಿನ ಹೆಸರುಗಳಲ್ಲಿ ಒಂದು. ೩. [ಶೈವ] ಇಪ್ಪತ್ತೆಂಟು 
ಶಿವಾಗಮಗಳಲ್ಲಿ ಒಂದು: ಕಾಮಿಕ, ಯೋಗಜ.. . . ಶರ್ವ, ಪಾರಮೇಶ್ವರ, ಕಿರಣ, 
ವಾತುಲಗಳಂಬ ಇಪ್ಪತ್ತೆಂಟು ಶಿವಾಗಮಗಳು (ಬಾರದ. ೭೨). ೪. [ಛಂದ] ಗುರು 
ಅಕ್ಷರದ ಸಂಕೇತ : ಉರ್ವೀಮಾರುತ ಭಾಸ್ಕರಾನಿಲವಿಯದ್ವಂದ್ವಂ ಪದಾಂತಂಗಳೊಳ್‌ 
ಶರ್ವಂ ವಿಶ್ರಮಣಂ ದಿನೇಶರೆಡೆಯೊಳ್ನಿಲ್ಕು೦ (ಛಂದೋಂಬು. ೨-೧೭೩). ೫. ಒಂದು 
ಗಣದ ಹೆಸರು ; ರುದ್ರಗಣ 
ಪುರರಿಪುವೆನಿಪ್ಪುವಿಂತಯ್ದು ಗಣಂ ಬರೆ (ಛಂದೋಂಬು. ೪-೨೨೮), |ಸಂ.) 

(ನಾ). ೧. (ನಕ್ಬತ್ರಗಳಿಂದ ಪ್ರಕಾಶವಾದ) ಇರುಳು : 
ಪೋದುದು ಶರ್ವರಿ ಬೆಳೆಗಾದುದೇಟ ಶಯ್ಕಾತಳದೊಳ್‌ (ಶಾಂತಿಪು ೫-೮೪) :ಶ 


: ಗಿರಿಶಂ ಧೂರ್ಜಟಿ ಶರ್ವಂ ಪುರಾರಿ 


ಶರ್ವರೀಧವ 


ಸತ್ತ ಸದ್ದಿಲಿಮೆಯ್ಯ ಮಾಂಸಮಂ ಮುದ್ದೆಮಿದ್ದೆಯೆ ಕಿತ್ತೆಳೆಯುವಂತೆ. ಕೇಳ್ದುವಯ್‌ | 


ಕೋಳ್ಲಿಗಗಳೂಲ್‌ ಶ್ರೀರಾಮಾ. ೧೨೯-೧೩೦). ೨. 
೩. ಅರಿಸಿನ. ೪. ಹೆಂಗಸು. (ಸಂ. ಶರ್ವರೀ। 
ರ್ಪರೀಧವ (ನಾ). ರಾತ್ರಿಯ ಒಡಯ; ಚಂದ್ರ : ಅಮರೇಂದ್ರನಮೃತಮಂ 
ತಪನೀಯಕಲಶದೋಳ್ತುಂಬಿ ಪರಿಪೂರ್ಣದಿಂದೆ ಪವಿತ್ರಮಹಿಮರಿಗೆ ಕಳುಹಿದ 
[ಸಂ.1 

ಶರ್ವರೀಶ (ನಾ). ಎ ಶರ್ವರೀಧವ: ಪಾರ್ವತೀವರ ಶರಣಾಗತಪ್ರಕರರಕ್ಷಕ ಶಂಕರ 


ಸಂಜೆ ; ಸಾಯಂಕಾಲ. 


ನೆನಲ್ಕರ್ವರೀಧವಂ ಥಳಥಳಿಸಿದಂ (ದುರಪು ೫ ೧೯). 


ಶರ್ವರೀಶಶೇಖರ ಜಯ (ರಾಜಶಃ. ೧೪-೯). ಸಂ.) 
ಶರ್ವಾಣಿ (ನಾ). ಶಿವನ ಪತ್ನಿ ; ಪಾರ್ವತಿ : ಶರ್ವಾಣಿಯ ಸೌಂದರ್ಯಮನೊರ್ವಂ 
ಬಣ್ಣಿಸುವೆನೆಂಬವಂ ಗಾಂಪಂ (ಗಿರಿಕ. ೪ ೧೦). !ಸಂ. ಶರ್ವಾಣೀ। 


ಶರ್ವಾಣೀಶ (ನಾ). ಶರ್ವಾಣಿಯ ಪತಿ ; ಶಿವ : ಶರ್ವಾಣೀಶಗೃಹಕ್ಕೆ . . . 
ಮುಜ್‌ಯದಾತ್ಮೀಯಕಳಾಸರ್ವಜ್ಞತೆಯಂ ಮೆಚ್‌ದಂ ಗೀರ್ವಾಣಸ್ತಪತಿ ನಿಮ್ಮ 

(xc. | 

ಶಲ, ಶಳ (ನಾ). ೧. ಮುಳ್ಳುಹಂದಿಯ ಮೈಮೇಲಿರುವ ಮುಳ್ಳು ; ಕಣೆ : 
""ಶಲಲಿ ಶಲೃಕನೆಯೃಮೃಗಮಕ್ಕು ಶಲಲಮಾ ಶಲಮೆನಲ್ಕದಆ ಮುಳ್ಳಕ್ಕುಂ'' 

ಸಲಾಕೆ ; ಈಟಿ. ೩. ಶಿವಗಣಗಳಲ್ಲಿ ಒಬ್ಬ. 
೪. ಒಂಟೆ. ೫ ಮುಳ್ಳುಹಂದಿ: ಕರಡಿ ಕಾಸರ ಶಲ ಮೃಗಾದನ ಖಡ್ಗ ಗೋಮಾಯು 

. ಕುರಂಗಪ್ರಮುಖಮೃಗಕುಲವುಜುಬಿ ಬಿದ್ದುದು ದಳ್ಳುರಿಯ ಬೆಳ್ಳಾರವಲೆಗಳಲಿ 

(ಕುವ್ಮಾಆ. ೨೦-೫೧), ಶಳೆ : ೧. ಶಳ [ಪಾಠಾಂ. ಸಲೆ] ಸೂಚೀಭಿನ್ನವಕ್ಷಂ . . . 
ಏನಿಷ್ಟ್ರಾಂತಜಿಹ್ವಾಪ್ರವಾಳಂ ಪೊಳೆದೊಂದೇಂ ಬಂದುದೋ ಬೇಡನ ಬಲೌವಟ್‌ಯಂ 
ಶ್ವಾನನೇಣಾವಸಾನಂ (ಅರ್ಧನೇ. ೩-೬೨). [ಸಂ.] 

ಶಲದಿ "ಸೆಲಂದಿ' ನೋ. 

ಶಲದ್ಮಿ, ಚಲದಿ (ನಾ). ೧. (ಮಕ್ಕಳಿಗೆ ಸಿಡುಬು, ದಡಾರ ಮುಂತಾದುವು 
ಕಾಣಿಸಿಕೊಂಡಾಗ ಅವು ಪೂರ್ತಿಯಾಗಿ ಹೊಮ್ಮಲೆಂದು ಕೊಡುವ) 
ಶೀತಕಾರಕವಾದ ಆಹಾರಪದಾರ್ಥ; ತಂಪನ್ನುಂಟುಮಾಡುವ ಆಹಾರ 
ಪದಾರ್ಥ: ಹುಳಿ ಶಲದಿ ವರ್ಜವಾಗಿ ಪಥ, (ಸಕವೈ. ೨೦೯): ಹುಳಿ ಶಲದಿ ವರ್ಜ್ಯ 
(ಕಾಮಶಾ. ೨೬೭). ೨. ತೇವದಿಂದ ಚರ್ಮದ ಸಂಧಿಗಳಲ್ಲಿ ಕೆಂಪಾಗಿ 
ಕೊಳೆತಂತಾಗುವುದು, - ಸೆಲೆತುಕೊಳ್ಳುವುದು : ಮಗುವಿನ ತೊಡೆಯಲ್ಲಿ 
ಶಲದಿಯಾಗಿದೆ (ರೂಡಿ. (ಗು). ೩. ಶೀತಕಾರಕವಾದ; ತಂಪನ್ನುಂಟುಮಾಡುವ: 
ಗಂಟಲುಬೇನೆ ಇರುವವರು ಶಲದಿಪದಾರ್ಥಗಳನ್ನು ತಿನ್ನಬಾರದು (ರ). "ಸೆಲ್ಲೆ' 
ಪರಾ. ಚಲದಿ : ೧. ಈ ರೋಗಕ್ಕೆ ಚುರುಕಾದ ಮತ್ತು ಚಲದಿಯಾದ ಪದಾರ್ಥಗಳು 
ಸುತರಾಂ ನಿಷಿದ್ದ (ಐಚೀ. ೩೬). !ದೇ.11 ತಮಿ. ಚಲತಿ; ತೆಲು. ಚಲಿದಿ) 

ಶಲಭ (ನಾ). ೧. ಒಂದುಬಗೆಯ ಹುಳು ; ದೀಪದ ಹುಳು; ಪತಂಗದ 
ಹುಳು: `'ಶಲಭಂ ಪತಂಗವಿನನುಂ . . . ಎಂದಟ್‌ೌಗೆ'' (ವಸ್ತುಕೋ. ೧೧೯-೬); 
ಆರಿಕೇಸರಿರಾಜಂ ತೇಚೋಗ್ನಿಮಗ್ನರಿಪುನೃಪಶಲಭಂ ಮಗನಾದಂ (ಪಂಪಭಾ. ೧-೪೧); 
ಪೊಸಮಸೆಯ ಸರಲ್‌ ನಗಧರನ ಮೇಲೆ ಪಾಯ್ದುವು ನೆಗೆದಗ್ನಿಮುಖಕ್ಕೆ ಪಾಯ್ವ 
ಶಲಭಂಗಳವೋಲ್‌ (ವಂರಾಮಾ. ೯-೬೦) ; ಹನುಮ ತಿರುಗಲು ಮುತ್ತಿತಮರಾರಿಗಳು 
ಶಿಬಿಯನು ಶಲಭ ಕವಿವಂತೆ ಪ. ಮಿಂಚುಹುಳು ; 
ಮಿಣುಕುಹುಳು:""ಶಲಭಂ ಬಾಣ ವಿಹಂಗಮಂ ರವಿ ಪತಂಗಾಖ್ಕಾನ'' (ನಾನಾರ. ೬೨). 
೩. ಮಿಡತೆ; ಮಿಡಿಚೆ: ""ಪತಂಗಃ ಶಲಭಃ - ೨ ಪತಂಗದ ಹುಳುವಿನ ಹೆಸರುಗಳು. 
ಮಿಡಿಚೆಗೂ ಹೆಸರಾಗುವದು'' (ಸಿದ್ದಾಂತ. ೧೬೨). ೪. ಅಮಂಗಳವನ್ನುಂಟುಮಾಡುವ 
ಒಂದು ಬಗೆಯ ರತ್ನ : ಕರ್ಕರೆಂಬುದು ಮೊರಬಿನಂತೆ ಧರಿಸಲು ಪಾಪಂ . . . 
ದು:ಖಮಂ ತೋರಿಪುದು ಶಲಭಮೆಂಬುದು (ರತ್ತಶಾ. ೧೬-೪). ಸಂ. 

ಶಲಲ (ನಾ). ೧. ಮುಳ್ಳುಹಂದಿ. ೨. ಮುಳ್ಳುಹಂದಿಯ ಕಣೆ, - ಮುಳ್ಳು : 
``'ಶಲಲಿ ಶಲ್ಮಕನೆಯ್ಮಮೃಗಮಕ್ಕು ಶಲಲಮಾ ಶಲಮೆನಲ್ಕದಜ ಮುಳ್ಳಕ್ಕುಂ'' 

[ಸಂ. 


ಗೃಹವಿರಚನೆಯಿಂ (ಜಗವ. ೯ -೧೩೧). 


(ಮಂಗರಾ. ೪೯ ೧೨). ೨. 


(ಕೌಶಿರಾ. ೧೧-೨೬). 


(ಮಂಗರಾ. ೪೯: ೧೨). 


೮೦೮೮ 


ಲಳ 


30 


15 


ಶಲ್ಕ 


ಕ 


ಶಲಲಿ (ನಾ). ೧. ವ ಶಲಲ ೨ : ಬಿಲ್ಲು ತೀರು. .. ಶಲಲೀ ಭಲ್ಲ . . . ಖೇಟಕ 
ಮುಂತಾದ ಶತ್ರುಜಯಾತ್ಮರಕ್ಷಾದಿಸಾಧನವಿಶೇಷಂಗಳಿಂದಲುಂ (ಎವೇಕ. ೨೬೩). 
೨. ಮುಳ್ಳುಹಂದಿ : `"ಶಲಲಿ ಶಲ್ಕಕನೆಯ್ಯಮೃಗಮಕ್ಕು'' (ಮಂಗರಾ. ೪೯-೧೨) : 
ಶಲಲಿ ತರಕ್ಷು . ಭೀಕರದುರಗತತಿ ತದ್ರೋರಕಾನನದಲ್ಲಿ ವರ್ತಿಪುವು 

(ಸಂ. ಶಲಲೀ। 

ಶಲವು "ಸಲವು' ನೋ. 

ಶಲಾಕಾಗ್ರ (ನಾ). ಹೂವಿನ ತಂತುವಿನ ಅಗ್ರಭಾಗ, - ತುದಿ : ಶಲಾಕಾಕೋಶವನ್ನು 
ಮೂರುಭಾಗಗಳನ್ನಾಗಿ ವಿಂಗಡಿಸಬಹುದು. ೧. ಅಂಡಕೋಶ (೦೫977) ೨. ಶಲಾಕೆ 
(Style) ೩. ಶಲಾಕಾಗ್ರ (5118೧33) (ಸಸ್ಮಶಾ. ೬೦). [ಸಂ.) 

ಶಲಾಕಾಪುರುಷ (ನಾ). [ಜೈನ] ಇಪ್ಪತ್ತುನಾಲ್ಕು ತೀರ್ಥಂಕರರು, ಹನ್ನೆರಡು 
ಚಕ್ರವರ್ತಿಗಳು, ಒಂಬತ್ತು ವಾಸುದೇವರು, ಒಂಬತ್ತು ಬಲದೇವರು ಮತ್ತು 
ಒಂಬತ್ತು ಪ್ರತಿವಾಸುದೇವರು ಎಂಬ ಅರುವತ್ತುಮೂರು ಶ್ರೇಷ್ಠಪುರುಷರಲ್ಲಿ 
ಒಬ್ಬ : ಅಭ್ಯ್ಕುದಯನಿಶ್ರೇಯಸಸುಖನಿಮಿತ್ತಂಗಳುಮುದಿತೋದಿತನುಂ ಶಲಾಕಾ 
ಪುರುಷನುಂ ಚಕ್ರವರ್ತಿಯುಂ ಮನ್ಮಥನು ತೀರ್ಥಂಕರಪರಮದೇವನುಮಪ್ಪ 
ಸುಪುತ್ರೋತ್ಪತ್ತಿಹೇತ:-ಭೂತಂಗಳುಮಪ್ಪ . ಒಳ್ಳನಸನಂಬಿಕೆ ಕಂಡು 
(ಶಾಂತಿಪು. ೯-೨೦೮ ವ); ಚರಿತಪುರಾಣದೊಳೊಂದೆನೆ ಬರೆದರ್ಬರದಿರ್ಕಿದ ತ್ರಿಷಷ್ಟಿ 
ಶಲಾಕಾಪುರುಷರ ಪುರಾಣಮಂ ಕವಿಪರಮೇಶ್ವರರಂತು ಜಗಕೆ ನೋಂತರುಮೊಳರೆ 
(ಚಾವುಂಪು. ೨): ಚೈನಪುರಾಣಗಳಲ್ಲಿ ಪ್ರಸಿದ್ಧರಾಗಿರುವ ಅರುವತ್ತುಮೂವರು 
ಶಲಾಕಾಪುರುಷರು ಜನ್ಮವೆತ್ತಿ... ಜಗತ್ತನ್ನು ದಿಗ್ರ್ರಮೆಗೊಳಿಸುತ್ತಾರೆ (ಭಾರದ. ೧೭೨). 

1ಸಂ.] 

ಶಲಾಕೆ (ನಾ). ೧. ಚೂಪಾದ ಒಂದು ಬಗೆಯ ಆಯುಧ; ಈಟಿ ; ಶಲ್ಲ : 
““ಆ ಶಲಾಕೆಯಲಿ ಕೈದುವಿನಲ್ಲಿ ಸಂದ ಶಲ್ಕಮದೆಂಬುದು'' (ಮಂಗರಾ. ೧೪೩-೨೩). 
೨. ಲೋಹದ ತೆಳ್ಳನೆಯ ಕಂಬಿ, ಮರದ ಕೋಲು ಮುಂತಾದುವು : 
ವೈಡೂರ್ಯದಂಡಮುಕ್ತಾಮಣಿಜಾಲಾಲಂಕೃತರತ್ನಶಲಾಕಾಶತಕಾಂಚನ ಕುಂಭಬಿಂಬ 
ರಜತಚ್ಛದಚ್ಛತ್ರವಿಚಿತ್ರಜಿನೇಂದ್ರಪ್ರತಿಕೃತಿಪ್ರಕೀರ್ಣಮುಂ (ಆದಿಪು. ೧-೪೯ವ); ಶಶಿಲೇಖೆ 
ಯೆನಲ್‌ ಕರ್ಪೂರಶಲಾಕೆಯೆನಲ್‌ ವಿಳೋಚನೋತ್ಸವಮಂ ಮಾಡಿ . .. ಭವನಮಂ 
ಸೋಲಿಸಿದಳ್‌ (ಪಂರಾಮಾ. ೪-೩೦). ೩. ಚೂಪುತುದಿಯುಳ್ಳ ಗರಿಕೆ, ಮೂಳೆ, 
ಸೂಜಿ ಮುಂತಾದುವು. ೪. ಮೂಳೆ ; ಎಲುಬು. ೫. ಒಂದು ಬಗೆಯ ಪಕ್ಷಿ; 
ಶಾರಿಕೆ. ೬. ಹೂವಿನ ಮಧ್ಯದಲ್ಲಿರುವ ತಂತು: ಎಲೆಯ ಮಧ್ಯನಾಳವು 
ಎಲೆಯ ತುದಿಯಿಂದ ಮುಂದಕ್ಕೆ ಬೆಳೆದು ಶಲಾಕೆಯಾಗುವುದು (ಸಸ್ಮಶಾ. ೬೧). 

[ಸಂ. ಶಲಾಕಾ। 

ಶಲಾಟು (ಗು). ೧. ಎಳೆಯದಾದ ; ಬಲಿಯದ. (ನಾ). ೨. ಎಳೆಯ ಕಾಯಿ; 
ಹೀಚು; ಮಿಡಿ : ಅಂಕುರಪಲ್ಲವದಳಕೋರಕಕುಸುಮಶಲಾಟುಫಲ ಪಕ್ಪಫಲಗಳ 
ಪಂಕ್ತಿಗಳುಂ ವಿವಿಧಾಮೃತಾನ್ನ ದೇವಾನ್ನ ದಿವ್ಕಾನ್ನದಿಂ 
ನವಭಕ್ಷಘೃತ ಬಹುಶಲಾಟುಶಾಕಂಗಳಿಂ ತವೆ ತೃಪ್ತಿಪಡಿಸಿ (ರಾಘಚ. ೨-೫೦). 
೩. ಬಿಲ್ಪಮರ. ೪. ಒಂದು ಬಗೆಯ ಗಡ್ಡೆ. ೫ ಒಣಗಿದ ಹಣ್ಣು : «8. 

[ಸಂ.1 

ಶಲಾಟುಕ (ನಾ). ಶಲಾಟು ೨ : 

ಗಳೋಳ್ಮಿಡಿಯೆನಿಕ್ಕುಂ'' (ಶಬ್ದಮಂ. ೯೩). ಸಂ.) 


(ತಿಮ್ಮಅ. ೭-೨೧). 


(ಎವೇಕ. ೨೨೭) ; 


““ಅಂಗುಲಿಪ್ರಹರಣ ಶಲಾಟುಕಂ 


40 [ಶಲೆ "ಸೆಲ್ಲೆ' ನೋ. 


ಶಲ್ಕ (ನಾ). ೧. ತುಂಡು ; ಚೂರು. ೨. ಮರದ ತೊಗಟೆ ; ಚೆಕ್ಕೆ :""ವಲ್ಕಲಮುಂ 
ಶಕಲಮುಮವು ಶಲ್ಕಂಗಳ್‌'' (ವಸ್ತ್ರುಕೋ. ೧೨೪-೩೯): ಪಗಲುಳ್ಕಮುಳ್ಳುವಂದದಿನೊಗೆವ 
ಗದಾಶಲ್ಕಮುಳ್ಳೆ . . . ಗದಾಹವಮಗುರ್ವಮದ್ಭುತಮುಮಾಯ್ತು ಕುರುಪಾಂಡವರಾ 
(ಗದಾಯು. ೮-೧೨); ಕಾಮಿನೀಜನಂ ಅಂತು ಪೊಕ್ಕು ಶತಪತ್ರಸೂತ್ರಂಗಳೊಳಂ 
ರಂಭಾವಲ್ಕಲಶಲ್ಕಂಗಳೊಳಂ ಶೀರ್ಣನಾಳಿಕೇರಪರ್ಣಂಗಳೊಳಂ ಅಮರ್ಕೆಯುಂ 
ಪೋಲ್ಕೆಯುಂ ಒಲ್ಬುಂ ಚೆಲ್ವುಮಾಗೆ (ಚಂದ್ರಪು ೭-೧೧೫ ವ). ೩. ಕೆಲವು ಬಗೆಯ 


ಶಲ್ಕಿ 


ಕೀಟಗಳ ಮೈಮೇಲಿರುವ ಚಿಪ್ಪು: ಚರ್ಮದ ಮೇಲಿರುವ ಬಿರುಗೂದಲು, ಮುಳ್ಳು, 
ಕೂದಲು ಮತ್ತು ಶಲ್ಕಗಳು . . . ಸ್ವಾಭಾವಿಕಶತ್ರುಗಳಿಂದ ರಕ್ಷಿಸುತ್ತವೆ (ಕಟಬೆ. ೨೧). 
(ಸಂ.] 

ತಲ್ಕಿ (ನಾ). ಮಾನು : "`ಮಾನಂ ರುಷಂ ತಿಮಿ ವಿಸಾರಮಾ ಶಲ್ಕಿ . . . ಮತ್ತಮೆನೆ 
ಮಾನ್ಸೆ ನಾಮಂ'' (ಮಂಗಲಾ. ೧೨೧-೬). (ಸಂ. ಶಲ್ಕಿನ್‌। 

ಶಲ್ಮಲಿ (ನಾ). ಒಂದು ಬಗೆಯ ಮರ ; ಬೂರುಗ : "“ಪಿಚ್ಛಿಲಾ... ಶಲ್ಮಲೀ- 
೫ ಬೂರುಗದ ಗಿಡ, ಚಕಮುಕ್ಕೀ ಹತ್ತೀಗಿಡ'' (೩ದ್ದಾಂತಿ. ೧೨೨)' "ಶಾಲ್ಮಲಿ' ಪರಾ. 

(ಪಂ. ಶಲ್ಮಲೀ। 

ಶಲ್ಕ, ಶಲೈ, ಶಲ್ಲೆ, ಸಲ್ಲೆ, ಸೆಲ್ಲೆ, ಸೆಲ್ಲೆಯ, (ನಾ). ತೆಳುವಾದ ಹೊದೆಯುವ 
ವಸ್ತ್ರ; ಉತ್ತರೀಯ : ನೀನಿಲ್ಲಿಯೇ ನಿಲ್ಲು ನಿಲ್ಲೆಂದು ಬಿಳಿಯ ಶಲ್ಮಮಂ 
(ಸೌಗಂಡಿ. ೧೯೩-೬) : ಅವರ ಅಂಗಿ ಮುಂಡಾಸು ಶಲ್ಮ ಬಣ್ಣ ಬಣ್ಣದ ಚಣ್ಣ ನೋಡಿದರೇ 
ಹೇಳಿಬಿಡಬಹುದು ಹೆಗಲ ಮೇಲೊಂದು ಶಲ್ಕ ಹೊದ್ದಿದ್ದ 
(ದೂಜೆಟ್ಟ. ೧೦). ಶಲೈ : ಹೊದೆಯಲು ಜರತಾರಿಶಲೈ . . . ಎಂದು ನಿಷ್ಕರ್ಷೆ 
ಯಾಯಿತು (ರಾಮ. ೪೬). ಶಲ್ಲೆ : ಮೇಲೆ ಹೊಂಬಣ್ಣದ ಶಲ್ಲೆಯನ್ನು ಹೊತ್ತುಕೊಂಡಿದ್ದಳು 
(ಮುಂಬಯಿ. » ೨೦೦). ಸಲ್ಲೆ : `ಸಲ್ಲೆವಿಕ್ಕು' ಪರಾ. ಸೆಲ್ಲೆ : ಕೆಂಡಂಗಳಂ ದಹಿಸಿ 


(ತುಂಗಭ. ೩) : 


(ಪಾಕಾಂ. ಸೇಲೆಯೊಳು ಬಿಗಿದು ಕಟ್ಟೆ (ಗುರುಚಾ. ೧೦-೪೧) : ಮೋಡವೆಂಬ 
ಸೆಲ್ಲೆಯನ್ನು ತಲೆಗೆ ಸುತ್ತಿಕೊಳ್ಳುತ್ತೇನೆ (ಮುಂಬಯಿ. ೩-೨೭). ಸೆಲ್ಲೆಯ :"“ಸೆಲ್ಲೆಯ - 
ಹೊದಿಕೆ ; ಮುಸುಕು ; ಮೇಲುದು : ಸೆರಗು; ಒಲ್ಲಿ'' (ಕಂಸುಹು. ೯೨). 

(ದೇ. ॥ ತುಳು. ಶಲ್ಕ, ಶಲ್ಲೆ. ತೆಲು. ಸೆಲ್ಲ. / ಸಂ. ಚೇಲ। 

ಶಲ್ಮ (ನಾ). ೧. ಈಟಿ; ಬರ್ಜಿ : ""ಶಲಾಕೆಯಲಿ ಕೈದುವಿನಲ್ಲಿ ಸಂದ ಶಲ್ಕಮದೆಂಬುದು'' 
(ಮಂಗರಾ. ೧೪೬-೨೩) : ಶರಣತತಿ ತಮ್ಮಿಚ್ಛೆಯೆಲ್ಲೆಲ್ಲಿಯುಂಟಲ್ಲಿಗೆಯ್ದಿದರುಯೆಂದುಸುರೆ 
ಶಲೃವೆರ್ದೆಯಲ್ಲಿ ಮೂಡಿದ ಮಾಳ್ಕೆ ಹಾ ಬಸವ . .. ಬಸವ ಬಯಲಾದೆಯಾ ಎಂದು 
ಅಳಲಿ ಗೀತವ ಪಾಡಲು (ಸುರುಚಾ. ೨-೩೬) ; ಈ ಚಿಂತೆಯು ಭಯಂಕರವಾದ ಶಲ್ಕದಂತೆ 
ನನ್ನ ಹೃದಯದಲ್ಲಿ ನೆಟ್ಟುಕೊಂಡು ಯಾತನೆ ಕೊಡುತ್ತಿದೆ (ವಚಭಾ. ೨೯). ೨. (ಸೂಜಿ, 
ಕೊಂಡಿ, ಮುಳ್ಳು, ಮೊಳೆ ಮುಂತಾದ) ಚೂಪಾದ ಮೊನೆಯುಳ್ಳ ವಸ್ತು 
ಇದು ಸಮಸ್ತಶಾಬ್ದಿಕಜನಮನೋಜನಿತಶಬ್ದಸಂದೇಹಶಲ್ಮಚಾರುಚುಂಬ 
ಕಾಯಮಾನಾನೂನ ಕರ್ಣಾಟಕಲಕ್ಷಣಶಿಕ್ಸಾಚಾರ್ಯ ಸುಕವಿಕೇಶಿರಾಜವಿರಚಿತಮಪ್ಪ 
ಶಬ್ದಮಣಿದರ್ಪಣದೊಳ್‌. . . ಸಂಪೂರ್ಣಂ (ಶಮದ. ೩೨೨ ವೃತ್ತಿ. ೩. ಮೂಳೆ; 
ಎಲುಬು : ಅಡಗಿನ ತೋಲ ನೆತ್ತರ ಮಿದುಳ್ಗಳ ಶಲ್ಕದ ಪುಂಜಮೊತ್ತಿ 
ಬಂದಡಸುವ ವಾತಪಿತ್ತಕಫದೋಷಸಮೂಹದೆ ಪತ್ತಿ ನಿಲ್ಬುದು. .. ಈಯೊಡಲು 
(ಬೀವಸಂ.೧೨೯-೨೦); ಅಲ್ಲಿಂ ಮುಂದಕೆ ನಡೆಯುತ್ತಿರ್ಪೆಡೆಯಲ್ಲಿ ಶಲ್ಕದೊಳ್ಳಳೆ ಸೋರಲ್‌ 
ಬಿತ್ತರದಿಂದದಜೊಳ್‌ ಭೂಪೋತ್ತಮನೊಗೆದಂ ಪ್ರತಾಪಿ ಶಲ್ಮನೆನಿಪ್ಪಂ (ಧರ್ಮಪ. 
೩-೭೩). ೪. ಮುಳ್ಳುಹಂದಿ : "*ಶ್ಯಾವಿತ್‌, ಶಲ್ಕಃ-೨. ಮುಳ್ಳುಹಂದಿಯ ಹೆಸರುಗಳು'' 
(ಸಿದ್ಧಾಂತಿ. ೧೪೪. ೫. ಆವರಣ ; ಬೇಲಿ. ೬. ಮಹಾಭಾರತದಲ್ಲಿ 
ಉಲ್ಲೇಖಿಸಿರುವ ಮದ್ರದೇಶದ ರಾಜ; ಮಾದ್ರಿಯ ಅಣ್ಣ : ಶಲ್ಕನನಂದಶಲ್ಮನಂ 
ಬಗೆವವೊಲೇಳಿದಂ ಬಗೆದು ದಂತಿಯನಾಗಡೆ ತೋಟೆ ಕೊಟ್ಟು ತೊಟ್ಟಗೆ ರಥಮಂ 
ಪಡಲ್ಪಡಿಸಿ ಪೂಟ್ತಿನರಾತಿಯನಸ್ತಕೋಟಿಯಿಂ (ಪಂಪಭಾ. ೧೦-೧೧೧): ರವಿಜ ಗುರುಸುತ 
ಶಲ್ಮ ಕಲಶೋದ್ಭವರು ಅವನಿಪಾಲನ ಕಂಡರಂದೇಕಾಂತಭವನದಲಿ 
(ಕುವ್ಮಾಭೀ. ೧ ೨): ಸುಯೋಧನ ಶಲ್ಕ ಮುಖ್ಯಬಾಂಧವರನೀಡಾಡಿದೆವು ಬದುಕಲೇ 
ಕಿನ್ನಿಳೆಯೊಳು (ಜ್ರಮಿಭಾ. ೨-೧೭). ಪ. ತೊಂದರೆ ; ಕಷ್ಟ. ೮. ಒಂದು ಬಗೆಯ 
ಮುಳ್ಳಿನ ಗಿಡ; ಮಂಗಾರೆಗಿಡ : "'ಪಿಂಡೀತಕಃ . . . ಶಲ್ಕ, ಮದನಃ - ೬ 
ಮಂಗಾರೆಗಿಡದ ಹೆಸರು'' (೩ದ್ದಾತಿ. ೧೨೪). ೯. ಒಂದು ಬಗೆಯ ನರಕ: ಸಕಲ 
ಶಲ್ಮಸಿಂಹಗಚಾನನವ್ಮಾಪ್ರಮೆಂಬೈದು ಮಂತ್ರಿನರಕಂಗಳ ಮೇಳದಲ್ಲಿ ಮಹಾ 
ಚಂಡವೆಂಬರಸುನರಕವಿಹುದು (ಎವೇಕ. ೧೮೦). ೧೦. ಪಾಪ. ೧೧. - ವಿಷ. 
೧೨. ತೆಗಳಿಕೆ. ೧೩. ಬಿಲ್ವವೃಕ್ಷ. ೧೪. ನೀರು. ೧೫. ಬಡಕಲು ದೇಹ. 
೧೬. ತುಂಡು ; ಚೂರು : "ಶಲಾಕೆ ಶಸ್ತ್ರಮುಂ ವಾರಿ ಕೃಶಾಂಗ 


ಸ್‌ 
ನಿಲ್ಲಿ 


* 
ಅ 


೮೦೮೯ 


ಶವಪರೀಕ್ಷೆ 


ಪಾರ್ಥಿವವಿಭೇದಲವಂಗಳು ಶಲ್ಕಶಬ್ದಂ'' (ನಾನಾರ.೧೫೮). ೧೭. [ಜೈನ] ಮುಳ್ಳಿನಂತೆ 

ಬಾಧೆಯನ್ನುಂಟುಮಾಡುವ ಮೋಹ : ಮಿಢ್ಕ್ಮಾಶಲ್ಮಂ ಮಾಯಾಶಲ್ಕಂ 

ನಿದಾನಶಲ್ಮಮೆಂಬ ಮೂಮುಂ ಶಲ್ಕಂಗಳಿಂ ಪಿಂಗಿದಂ (ಧರ್ಮಾಮೃ. ಇ: ೧೩೧): ಶಲ್ಮಂಗ 

ಳಿರ್ದೊಡಂ ವೈಕಲ್ಕಕ್ಕೆಡೆಗುಡದೆ ಧೃತಿಯನವಳಂಬಿಸಿ ನಿಶ್ಶಲ್ಕೋವ್ರತಿಯೆನಿಸಿದ 

ವಾತ್ಸಲ್ಮಪರಂ ಪರಮತತ್ವಮಂ ಭಾವಿಸಿದಂ (ಪಾರ್ಶಪು ೧೨-೮೯). "ಶಲೃತ್ರಯ' 

ಪರಾ. ೧೮. (ಆಲಂ) ನೋವು; ವ್ಯಥೆ. ೧೯. ಹಿಂಸೆಪಡಿಸುವವನು; 

ಉಪದ್ರವಕಾರಿ : ಆ ಶಲ್ಕರುಗಳ ಮಾತ ಕೇಳಿ ಪಲ್ಲುದಿನುತ ನಿದ್ರಾವರಣೀಯವಹ 

[ಸಂ.] 

ಶಲೃಕ (ನಾ). ೧. ಮುಳ್ಳುಹಂದಿ : ""ಶಲಲ;, ಶಲ್ಮಕಃ, ಶ್ವಾವಿತ್‌ - ಈ ೩ 
ಎಯ್‌'' (ಹಲಾಯು. ೩೯-೮೦). ೨. ಈಟಿ. ೩. ಮುಳ್ಳು. ೪. ಬೇಡ ; ವ್ಯಾಧ. 

[ಸಂ.) 

ಶಲ್ಯಚಿಕಿತ್ಸೆ (ನಾ). ಆಯುಧವನ್ನು ಬಳಸಿ ಮಾಡುವ ಚಿಕಿತ್ಸೆ ; ಶಸ್ತ್ರಚಿಕಿತ್ಸೆ: 
ದಿವೋದಾಸನೆಂಬ ಧನ್ವಂತರಿ ಸುಶ್ರುತನನ್ನೇ ಮುಂದಾಗಿಟ್ಟುಹೊಂಡು ಔಷಧೇನವ, 

| ವೈತರಣ, ಔರಭ್ರ ಮುಂತಾದವರಿಗೆ ಶಲ್ಕಚಿಕಿತ್ಸೆಯನ್ನೇ ಮುಖ್ಯವಾಗಿ ಉಪದೇಶಿಸಿದ 

15 (ಕವಿಕೋ. 1 ೮೫೧). ೫೦. ಶಲ್ಮಚಿಕಿತ್ಸಾ 

| ಶಲ್ಕತಂತ್ರ (ನಾ). ೧. ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದ ಆಯುರ್ವೇದದ ಒಂದು 
ಭಾಗ : ದೇಹಾರೋಗ್ಯವನ್ನುಂಟುಮಾಡತಕ್ಕ ಆಯುರ್ವೇದವು ಶಲ್ಕತಂತ್ರ ಶಾಲಾಕ್ಕತಂತ್ರ 
ಕಾಯಚಿಕಿತ್ಸೆ ಭೂತವಿದ್ಕೆ . . . ವಾಜೀಕರಣತಂತ್ರಗಳೆಂಬ ಎಂಟುಭಾಗಗಳುಳ್ಳದ್ದಾಗಿದೆ 
(ಸುಭಾಚಂ.೯೪). ೨. ತಂತ್ರಶಾಸ್ತ್ರದಿಂದ ಸಿದ್ದಿಯಾಗುವ ಮಂತ್ರ; ತಾಂತ್ರಿಕಮಂತ್ರ: 
ಶಾಬರತಂತ್ರ ಶಾಕಿನೀತಂತ್ರ ಡಾಕಿನೀತಂತ್ರ ಕಚಿಮಾರತಂತ್ರ ಶಲ್ಕತಂತ್ರ. .. ವಚನತಂತ್ರಾದಿ 
ತಾಂತ್ರಿಕಸಿದ್ಧಿಮಂತ್ರಂಗಳಂ. .. ಉಪದೇಶ ಅನುಷ್ಠಾನ ಪರೀಕ್ಷೆಗಳಿಂ ವಿವೇಕಿಸಿ ತಿಳಿದಿರಲಕ್ಕುಂ 
(ಎವೇಕ. ೮೭). [ಸಂ.1 

ಶಲೃತ್ರಯ (ನಾ). [ಜೈನ] ಮಾಯಾಶಲ್ಮ, ಮಿಥ್ಕಾಶಲ್ಮ ಮತ್ತು ನಿದಾನ 
ಶಲ್ಮಗಳೆಂಬ ಮೂರು ಬಗೆಯ ಮೋಹಗಳು : ಪರಮದಯಾತತ್ರರ ನೆನಿಸಿದ 
ಶಲ್ಮತ್ರಯವಿರಹಿತನೆರಡನೆಯ ನೆಲೆಯವಂ ತಾಂ ವ್ರತಿಕ೦ (ಸುಕುಮಾ. ೬-೨೭); 
ಗತಗೌರವತ್ರಯಂ ನಿರ್ಜತದಂಡತ್ರಯನಪೇತಶಲ್ಯತ್ರಯಂ . . . ಅನಾಪ್ತಗುಪ್ತಿ 
ತ್ರಿತಯಂ (ಪುಷ್ಪಪು. ೧೪-೧೫). [ಸಂ.) 

ಶಲ್ಯವಿದೂರ (ನಾ). [ಜೈನ] ಮಿಥೈ, ಮಾಯೆ ಮತ್ತು ನಿದಾನಗಳೆಂಬ ಮೂರು 
ಬಗೆಯ ಮೋಹಗಳನ್ನು ತೊರೆದವನು: ಶಲ್ಕವಿದೂರ ಬಂಕರಸನಂಕದ 
ಮಾಚೆಯತಂದೆ . . . ಬರೆದಪಂ ಬುಧಮಾಧವನೀ ಪ್ರಬಂಧಮಂ (ಪುಪ್ಪಪ ೧೪- ೫೭). 

[ಸಂ.1 


|. ಗೆಲ್ಲಕಾಅರು ಬಂದರಂದು (ತ್ರಿಪುಸಾಂ ೧೬-೧೭೫). 


10 


20 


2s 


H 


30 


ಶಲೈ "ಶಲ್ಮ' ನೋ. 
ಶಲ್ಲಕಿ (ನಾ). ೧. (ಆನೆಗಳಿಗೆ ಪ್ರಿಯವಾದ) ಒಂದು ಬಗೆಯ ಮರ; ಆನೆಬೇಲ; 
ತದಕು : ""ಗಜಭಕ್ಕಾ, ಸುವಹಾ, ಸುರಭಿ:. .. ಶಲ್ಲಕಿ, ಹ್ರಾದಿನಿ-ಆ ತದುಕಿನ ಗಿಡದ 
ಹಸರು, ಆನೇಬೇಲ'' (ಸಿದ್ಧಾಂತಿ. ೧೪೦). ೨. ಮುಳ್ಳುಹಂದಿ. (ಸಂ. ಶಲ್ಲಕೀ) 
ಶಲ್ಲೆ "ಶಲ್ಮ' ನೋ. 
ಶಲ್ಲೆಯ “ಸೆಲ್ಲೆಹ' ನೋ. 
ಶಲ್ಲೆಹ "ಸೆಲ್ಲೆಹ' ನೋ. 
ಶವ (ನಾ). ೧. ಹೆಣ ; ಕಳೇಬರ : ಶವಶೃಂಗಾರಂಗೆಯ್ಕಲ್‌ ಭವನಕ್ಕಾ 
ಕಾಮಪಾಲಸಚಿವನ ನಿಜದೇಹವನುಯ್ದೋವರಿಯೊಳ್‌ ಸಂತವಿಟ್ಟು ಮನ್ಮಾರ್ಗಮಂ 
ನಿರೀಕ್ಷಿಸುತಿರ್ದಳ್‌ (ದಶಕು. ೯-೧೦೩) : ಕರ್ಣಕುಂಡಲಗಳಿಗೆ ಬದಲಾಗಿ ಬಲಗಿವಿಗೆ 
ನೇತಾಡುತ್ತಿರುವ ಮನುಷ್ಯನ ಶವವೂ ಎಡಗಿವಿಗೆ ಗೂಬೆಯ ಚಿತ್ರವೂ . . . ಕೆತ್ತಲಾಗಿದೆ 
(ನೊಳಂಬ. ೧೦೭). ೨. ನೀರು. 
ಶವದ ಪೆಟ್ಟಿಗೆ ಎ ಹೆಣವನ್ನು ಇಡುವ ಪೆಟ್ಟಿಗೆ : (೧೬%. ಪಾರಿನಿ. ೧೭). 1ಸಂ.) 
45 | ಶವಪರೀಕ್ಷೆ (ನಾ). (ಆತ್ಮಹತ್ಯೆ, ಕೊಲೆ ಮುಂತಾದ ಸಂದರ್ಭಗಳಲ್ಲಿ) ಸಾವಿನ 
ಕಾರಣವನ್ನು ಕಂಡುಹಿಡಿಯಲು ಮಾಡುವ ಹೆಣದ ವೈದ್ಮಕೀಯಪರೀಕ್ಷೆ; 


35 


40 


ಶವವಾಹಕ 


ಮರಣೋತ್ತರ ದೇಹಪರೀಕ್ಷೆ : ಸ್ಮೆಲ್ಕೋವ್‌ನ ಶವಪರೀಕ್ಷೆಯಿಂದ . . . ಅವನು 
ವಿಷಪ್ರಾಶನದ ಪರಿಣಾಮವಾಗಿ ತೀರಿಕೊಂಡಿದ್ದನೆಂಬ ಅಂಶ ಸ್ಪಷ್ಟವಾಗಿತ್ತು 
(ಪುನರು. ೪೩). [ಸಂ. ಶವಪರೀಕ್ಬಾ]) 

ಶವವಾಹಕ (ನಾ). ಹೆಣವನ್ನು ಹೊರುವವನು : ಮೃತನ ಸಂಸಾರಕಥೆ 
ಶವವಾಹಕರಿಗೇಕೆ? (ಮಂಕುಕ. ೭೧೬). [ಸಂ.] 

ಶವಸಂಪುಟ (ನಾ). ಹೆಣವನ್ನು ಇಟ್ಟು ಹೂಳುವ ಪೆಟ್ಟಿಗೆ: ""ಹೆಣವಿಟ್ಟು ಹೂಳುವ 
ಪೆಟ್ಟಿಗೆ: ಹೆಣದ ಪೆಟ್ಟಿಗೆ, ಶವಸಂಪುಟ'' (೧:೧೬. ಇಂಕಾ). [ಸಂ.) 

ಶವಸಂಸ್ಕಾರ (ನಾ). ಮರಣಾನಂತರ ದೇಹವನ್ನು ಒಪ್ಪಮಾಡುವುದು;ಹಣವನ್ನು 
ಹೂಳುವ ಅಥವಾ ದಹನ ಮಾಡುವ ಕ್ರಿಯೆ : ನೀನು ಸತ್ತಾಗ ನಿನ್ನ 
ಶವಸಂಸ್ಕಾರ ಮಾಡಲು ಹಿಂದೂ ಮುಸ್ಲಿಮರಿಬ್ಬರೂ ನನಗೆ ಬೇಕು, ತನಗೆ ಬೇಕು ಎಂದು 
ಅದನ್ನು ಕೇಳುವಂತೆ ಬಾಳು ನಡೆಸು (ಭಾರದ. ೩೨೮). [ಸಂ.) 

ಶವಾಲು (ನಾ). ಮಹಮ್ಮದೀಯರ ಹಿಜರಿವರ್ಷದ ಹತ್ತನೆಯ ತಿಂಗಳು: 
ಅದಕ್ಕೆ ದರಜವಾಬಾಗಿ ಶವಾಲುತಿಂಗಳು ೫ನೇ ತಾರೀಕಿನಲ್ಲು (ರಾಚೇಂದ್ರ. ೧೨೬). 

[€- ಅರ, ಹಿಂ. ಶವ್ವಾಲ್‌; ಮರಾ. ಸವಾಲ್‌] 

ಶವಾಸನ (ನಾ). [ಯೋಗ] ಎಚ್ಚರದಿಂದಿದ್ದರೂ ದೇಹ ಮತ್ತು ಮನಸ್ಸುಗಳಿಗೆ 
ವಿಶ್ರಾಂತಿಯನ್ನೂ ಲವಲವಿಕೆಯನ್ನೂ ಉಂಟುಮಾಡುವ, ನೆಲದಲ್ಲಿ ಬೆನ್ನ 
ಮೇಲೆ ಉದ್ದಕ್ಕೂ ಹೆಣದಂತೆ ಮಲಗುವ ಒಂದು ಬಗೆಯ ಆಸನ : 
ಶವಾಸನದಲ್ಲಿ ನನಗೆ ಸುಖವೇನೂ ಕಾಣಲಿಲ್ಲ (ಗಾವ. ೫೮). [ಸಂ.] 

ಶವ್ವಾಪದ (ಗು). ೧. ಕಾಡುಮೃಗಕ್ಕೆ ಸಂಬಂಧಿಸಿದ. (ನಾ). ೨. ಕಾಡುಮೃಗ; 
ಕ್ರೂರಪ್ರಾಣಿ : ಬುಧಲಕ್ಷನಂ ಬಾಲಿಶೆ ದುರಾತ್ಮೆ ಕಾನನಕೆಂತು . ಕಳಿಪುವೆಂ ಶವ್ವಾ 
(ಪಾಠಾ. ಸರ್ವಾ] ಪದಂಗಳೆಡೆಗೆ (ವಂಕಾರಾ. ೨-೭-೪); ಕರುಳ ಖಂಡಂಗಳಂ ಧರಣಿ 
ಯೊಳಗುಳ್ಳಖಿಳತರುಣಪೈಶಾಚಶವ್ವಾಪದಂಗಳು ತಿಂದು ಸುರಿವ ರಕುತವನೀಂಟಿ 
ಸಂತೋಷಕರಮಾಗಿ ಪೊಗಳಿ ಪಾಡುವುವು (ಪೆಂಕಾರಾ. ೩-೧೦-೬). [ಆ ಸಂ. ಶೌವಾಪದ] 

ಶಶ (ನಾ). ೧. ಮೊಲ ““ಮೊಲಂ ಶಶ।ಪಾಠಾಂ. ಶಶಕ]ಮೆನಿಕ್ಕುಂ'' 
(ಮಂಗರಾ. ೪೮-೮); ಹರಿಣ ಶಶ . . . ಕೇಕಿಗಳಂಜುತ್ತಿರದೆ ಪವನೇಂದು . . . ಷಣ್ಮುಖರಂ 
ಮಿಗೆ ಸಾರ್ದುಳಿದವು (ಹಮ್ಮಿರ. ೪ ೬೩). ೨. ಚಂದ್ರನಲ್ಲಿರುವ ಮೊಲದ ಆಕಾರದ 
ಕಲೆ, - ಗುರುತು. ೩. ಲೋದ್ರವೃಕ್ಷ. ೪. ಜಿಂಕೆ. ೫ [ಕಾಮಶಾ। 
ಪುರುಷರಲ್ಲಿ ಒಂದು ಪ್ರಕಾರಕ್ಕೆ ಸೇರಿದವನು ಮುನಿವರ 
ವಾತ್ಸ್ಮಾಯನಮತದೊಳು ನೆಟ್ಟನೆ ಶಶ[ಪಾಠಾಂ. ಶಿ)ವೃಷ ಹಯರೆಂದೆನಿಪ ಮನುಜರ್‌ 
ಮೂದೆಜನೆನಿಸುವರವರೊಳು . . . ತಿಜುಕಾಮದ ಸುಖದೆಅಕದ ನಿದ್ರೆಗೆ ತಆಪೀಯದ 
ಮಿಗೆ ಪೂಗಂಪು ತುಜುಗಿದ ತನುಜಲದೊಚೆವಾಜಂಗುಲದುಜುವ ಧೃಜದವನೇ ಶಶನು 
(ಜನವ. ೪-೧): ಶಶ ವೃಷ ಹಯರೆಂಬ ತ್ರಿವಿಧಪರಿಮಾಣಪುರುಷದಿ೦ (ಎವೇಕ. ೨೨೮). 
೬. ಗಾತ್ರಪ್ರಮಾಣಕ್ಕನುಗುಣವಾಗಿ ವಿಂಗಡಿಸಿದ ಮನುಷ್ಕನ ಐದು 
ವರ್ಗಗಳಲ್ಲಿ ಒಂದು: ವರಾಹಮಿಹಿರನು ಮನುಷ್ಯರನ್ನು ಶರೀರದ ಅಳತೆ ಆಕಾರದ 
ಮೇಲೆ, ಐದು ಚಾತಿಗಳನ್ನಾಗಿ ವಿಂಗಡಿಸುತ್ತಾನೆ. ಹಂಸ, ಶಶ. ರುಚಕ, ಭದ್ರ, ಮಾಲವ್ಮ 
-— ಎಂಬುವೇ ಈ ಐದು ಜಾತಿಗಳು (ಭಾರದ. ೫೧೭). |ಸಂ.1 

ಶಶಕ (ನಾ). ವ ಶಶ ೧ :ಮುನಿಮುಖ್ಕರ ಪಕ್ಕದೊಳಾಗಳುಮಗಲದ ಕರಿರುರುಹರಿಣಶಶಕ 
ಸಾರಂಗಮೆ ಮೊದಲಾದ ಮೃಗಂಗಳೊಡನೆ ಬದ್ದವೈರಮಂ ಪತ್ತುವಿಟ್ಟು (ಪಂಚತಂ. 
೧೧೯೨೦) : ಬಸುಯ್‌ ಬೇವ ಶಶಕ ತೊಡೆ ಬೇವ ಹುಲ್ಲೆ ಬಾಲಂ ಬೇವ ಕೋಣ . . . 
ದೆಸೆಗೆಟ್ಟು ತವಿದವು ಹರಿಶ್ಚಂದ್ರಭೂಪತಿಯ (ಸಂ.] 

ಶಶಕರ್ಣ (ನಾ). ೧. ಮೊಲದ ಕಿವಿ. ೨. ಮೊಲದ ಕಿವಿಯಂತೆ ಕಿವಿಯುಳ್ಳ 
ವೃಕ್ತಿ : ವಿದಿಗ್ಗತದ್ವೀಪಸಂಸ್ತಿತರ್‌ ಶಷ್ಮುಲಿಕರ್ಣರುಂ . . . 
ಶಶಕರ್ಣರುಂ ಅಪ್ಪರ್‌ (ತತ್ತ್ವಪ್ರ ೧೪೮). ಸಂ.| 

ಶಶಕವಲೆ (ನಾ). (ಮೊಲವನ್ನು ಹಿಡಿಯುವ) ಒಂದು ಬಗೆಯ ಬಲೆ: ಹಾಸುವಲೆ 
ಕಣ್ಣಿವಲೆ . .. ಸುಲಭವಲೆ ನೀರುವಲೆ ಶಶಕವಲೆಯು (ರುಕ್ಕಾಂಗ. ೧೦-೧೯). 

[ಶಶಕ 4 ಬಲೆ] 


ಮೇಲೆ (ಹಚಕಾ. ೧೦೯). 


ಲಂಬಕರ್ಣರುಂ 


EE 7-2 _7_' ೧೦ ೦ * ುಐ;ಐವುಾ 


15 


20 


30 


೮೦೯೦ 


ಶಶಾಂಕಜ 


ಶಶಕಸರ್ಪ (ನಾ). ಮೊಲವನ್ನು ತಿಂದ ಹಾವು ; ""ಹೆಬ್ಬಾವು'” (ತೊರರಾ. ಕೋಶ): 
ಗೂಜು ಮಸಗಿತು ಶಶಕಸರ್ಪನ ತೋಜ್‌ಕೆಯ ರುಜೆಯಂತೆ ಚಲಿಸಿದವೇಖಉಿಳಿವ ಜೀವದಲಿ 
ಕೈಕಾಲಸುರವಲ್ಲಭನ (ತೊರರಾ. ೬-೨೩-೧೭). ([ಸಂ.] 

ಶಶದಧರ (ನಾ). ೧. ಚಂದ್ರ; ಶಶಿ: ಅರಮನೆಯೊಳರಸನಂಬರತಳದೊಳ್‌ 
ವರತಾರಾಪರಿಗತಶಶಧರನಂತೊಪ್ಪಿರೆ (ಕಎರಾ. ೨-೧೦). ೨. ಕರ್ಪೂರ. [ಸಂ.] 

ಶಶಪುರುಷ (ನಾ). ಎ ಶಶ ೫ : ಕೆಂಪಾಗಿ ಅಗಲವಾಗಿ ಇರುವ ಕಣ್ಣುಗಳುಳ್ಳವನು. 
ಸಣ್ಣವಾಗಿ ಅಗಲವಾದ ಪಲ್ಲಳುಳ್ಳವನು. ಬಟ್ಟಮೊಗಂ . . . ಅಲ್ಪಕಾಮಸುಖಂ 
ಶುಚಿವಂತಂ ಧನವಂತಂ ಬಿಳಿದಾಗಿ ಪರಿಮಳವುಳ್ಳ ಕಾಮಜಲಮುಳ್ಳವರು. 
ಕಾಂತಿಹರುಷಂಗಳುಳ್ಳವರು. ಅಭಿಮಾನಮುಳ್ಳವರು. ಆರು ಅಂಗುಲಪ್ರಮಾಣ ಲಿಂಗದವರು. 
ಈ ಲಕ್ಷಣಗಳುಳ್ಳವರು ಶಶಪುರುಷರುಗಳು (ಕಾಮಶಾ. ೨೧೩). ಸಂ.) 

ಶಶಪ್ಲುತ (ನಾ). [ಕಾಮಶಾ] ಒಂದು ಬಗೆಯ ನಖಕ್ಸತ : ಮೊಲೆದುದಿಯ 
ಬಳಿಯನಂಡಲೆದೈದುಗುರನೊತ್ತಿ ನಿಲಿಸುತೊಂದಿಸಿ ಸೆಳೆದು ಬಿಡಲಂತದು . . . ಸಲೆ 
ಶಶಪ್ಲುತಮೆಂದು ಪೆಸರಾದುದು (ಜನವ. ೭-೪೧) : ಪಂಚನಖಯೋಗ ದ್ವಂದ್ವಯೋಗ 
ಅರ್ಧಚಂದ್ರಕಮಂಡಲ ಮಯೂರಪ್ಪುತ ಶಶಪ್ಲುತ ಉತ್ಪಲವೆಂಬ ಸಪ್ತವಿಧ 
ನಖೋಪಕ್ಷತವಿಹಿತ೦೦ (ವಿವೇಕ. ೨೩೦). [ಸಂ.1 

ಶಶಲಕ್ಷ್ಮ (ನಾ) . ಮೊಲದ ಚಿಹ್ನೆಯನ್ನು ಹೊಂದಿರುವವನು ; ಚಂದ್ರ : 
ಸಂಧಿಗಳುಂ ಕೆಲವೆಡೆಯೊಳ್‌ ಬಂದು ವಿರೂಪಂಗಳಾಗಿ ಸಮನಿಸೆ ಕವಿತಾಬಂಧನ 
ದೊಳಾಗೆ ದೋಷಾಬಂಧುಗೆ ಶಶಲಕ್ಷ್ಮದಂತೆ ಕಚೆಯಂ ತರ್ಕುಂ (ಕವಿರಾ. ೧೯೮) ; 
ಶಶಲಕ್ಷ್ಮಂ ಮಂದನೊಳ್‌ ಮೇಣ್‌ ಮಹೀಜನೊಳೊಂದಿರ್ದೊಡೆ ಸೌಮ್ಯರೀಕ್ಷಿಸ 
ದೊಡಕ್ಕುಂ ಲಗ್ನಜಂ ಪೊಂದುಗುಂ (ಜಾತತಿ. ೬-೪೨). 1ಸಂ. ಶಶಲಕ್ಷ್ಮನ್‌) 

ಶಶಲಾಂಛನ (ನಾ). ಇ ಶಶಲಕ್ಷ್ಮ : ಶಶಲಾಂಛನನಿಂದಂ ದ್ವಾದಶದೊಳ್‌ ಬುಧ 
ಶುಕ್ರರಿರೆ ಬೃಹಸ್ಪತಿಯಿರೆ ತಾನೆ ಶುಭಗ್ರಹಗೃಹಮೆನಿಸಿದ ದಶಮದೊಳುಡು 
ನಾಥಜಾತದುರಿತವಿನಾಶಂ (ಜಾಶಶಿ. ೭-೬). (ಸಂ.] 

ಶಶವಿಷಾಣ (ನಾ). ಮೊಲದ ಕೊಂಬು, - ಕೋಡು ; ೫ ಮೊಲಕ್ಕೆ ಕೊಂಬು 
ಇರುವುದು ಎಷ್ಟು ಅಸಂಭವವೋ ಹಾಗೆಯೇ ಅಸಂಭವ ವಿಷಯವನ್ನು 
ಹೇಳುವಾಗ ಬಳಸುವ ಒಂದು ಮಾತು: ಶಶವಿಷಾಣಂ ವಿಯತ್‌ಪುಷ್ಪದಂತಿಲ್ಲ 
ದುದೇ ಸತ್ಕಂ (ರಕ್ಷಾಶ. ೯೨); ಹಡೆಯಬಹುದಾ ಶಶವಿಷಾಣವ . . . ನಿಮ್ಮ ಚಿತ್ತವ 


ಪಡೆವುದೆಂತೋ ದೇವ (ಕೌಶಿರಾ. ೪೩-೨೭). ಸಂ.) 
ಶಶಶೃಂಗ (ನಾ). = ಶಶವಿಷಾಣ : ನೀನುಂತೆ ಮುಂತಜೆಯದುಲಿವ 
ನೀಚೋಕ್ತಿಗಳವೆಲ್ಲಿಯುಂ ಸತ್ಯಮಾಗವು ಭಾವಿಸೆ ` ಸಂತತಂ ಶಶಶೃಂಗದಂತೆ 


ಮಿಥ್ಮಂಗಳಾಗಿಂತು ವರ್ತಿಸುತಿರ್ಕು೦ (ಆರಾಚ. ೩-೩-೫೨). [ಸಂ.). 

ಶಶಾಂಕ (ನಾ). ೧. ಚಂದ್ರ : ಪರಾಕ್ರಮಧವಳಂಗೆ ಶಶಾಂಕವಿಶದಯಶಮೆ 
ತೆರಳ್ಹುರುಳಿಗೊಂಡಂತಿರ್ದ ಶಂಖಮಂ ಬಾಸಣಿಗೆಗಳೆದು (ಪಂಪಭಾ. ೬-೩ ವ) ; ತಮ 
ಶಶಾಂಕನ ನುಂಗಲಾಜದೆ ಕ್ರಮದಲಾ ರೋಹಿಣಿಯ ನುಂಗಲು ಭ್ರಮಿಸಿ ಹರಿತಹವೋಲು 
ರಾವಣ ಮೈಥಿಲಿಯ ಬಳಿಗೆ ಅಮಮ ಹರಿದನು (ಕಾರಾ. ೩೭-೧೫). ೨. ಕರ್ಪೂರ. 
೩. [ಛಂದ] ಒಂದು ಗುರು, ಎರಡು ಲಘುಗಳಿರುವ ಒಂದು ಗಣ ; ಭಗಣ: 
ಎಂಟುಗಣಂ ಧರಣಿ ಜಲಾಗ್ನಿ ಮರುದ್ದೋಮರವಿ ಶಶಾಂಕೇಂದ್ರನಿಲಯಮಿವು ಗಣನಾಮಂ 
(ಛಂದೋಂಬ. ೧-೩೭). ೪. (ಗಣಿತ) ಒಂದು ಎಂಬ ಸಂಖ್ಯೆಯ ಸಂಕೇತ: ಶಶಾಂಕ 
ಸೋಮಂ ಸುಧಾಂಶು . . . ಒಂದಟ ನಾಮಂ (ವ್ಮ್ಯವಹಾ ೯-೧). [ಸಂ.) 


| ಶಶಾಂಕಕಿರಣಲೇಹ್ಯ (ನಾ). ಔಷಧಿಗಾಗಿ ಬಳಸುವ ಒಂದು ಬಗೆಯ ಲೇಹ್ಮ : 


45| ಶಶಾಂಕಜ (ನಾ). ಚಂದ್ರನ ಮಗ 


ಶಶಾಂಕಕಿರಣಲೇಹ್ಮಂ, - ಎಮ್ಮೆ ಹಾಲು ಸೇ. ೨ನ್ನು ಮೃದ್ವಗ್ನಿಯಿಂದ ಒಂದು ಸೇರು 
೦ ಸಕ್ಕರೆಗೂಡಿ, ಕಾಯಿಸಿ . . . ಶುಂಠಿ, ಜೀರಿಗೆ, ಶ್ರೀಗಂಧದ ಚಕ್ಕೆ, ಕರಿಜೀರಿಗೆ ಇವು 
ಪ್ರತ್ಮೇಕ ಗದ್ಮಾಣ ೪ ತೂಕವಂ ಚೂರ್ಣವ ಮಾಡಿ ಪಾಕದಲ್ಲಿ ಹಾಕಿ ಲೇಹ್ಮಪಾಕವಾಗಿ 
ಅಟ್ಟು (ಸಕವೈೆ. ೧೩೭). [ಸಂ.) 
; ಬುಧ : ಶಶಿ ಕನ್ನೆಯೊಳಿರೆ ವೀಕ್ಷಿಸೆ 
ಶಶಾಂಕಚಾದಿತ್ರಯಂ ನೃಪಂ ಸೇನಾಪಂ ಕುಶಲನೆನಿಕ್ಕುಂ (ಜಾತತಿ. ೨೦-೬). 1ಸಂ.1 


ಶಶಾಂಕಥರ 


ಶಶಾಂಕಧರ (ನಾ). ಚಂದ್ರನನ್ನು ತಲೆಯಲ್ಲಿ ಧರಿಸಿದವನು ; ಶಿವ 
ಶ್ರೀಮತ್ಕಶಾಂಕಧರ ಸತ್ಕೋಮಳಪದಪದ್ಮಭೃಂಗನಘರಿಪುಸಿಂಗಂ ವಾಮಶಿವದೇವಪುತ್ರಂ 

|ಸಂ.| 

ಶಶಾಂಕಲೇಖೆ (ನಾ). ಬಾಲಚಂದ್ರ ; ಎಳೆಯಚಂದ್ರ : ಬಾಂಬೊಳೆ ತಳ್ತ ಕೆಂಜಡೆಯ 
ಬಲ್ಮುಡಿ ತಾಳ್ತೆ ಶಶಾಂಕಲೇಖೆ ಭಾಳಾಂಬಕಮುಲ್ಲಸತ್ವಣಿಪಕುಂಡಲಂ . . . ವಿರಾಜಿಸೆ 
ರಂಜಿಸಿದಂ ಮಾಹೇಶ್ವರಂ (ಶಬಶಂ. ೧-೭೪). (ಸಂ. ಶಶಾಂಕಲೇಖಾ। | 

ಶಶಾಂಕವಂಶ (ನಾ). ಚಂದ್ರನು ಮೂಲಪುರುಷನಾಗಿರುವ ಚಂದ್ರವಂಶ :] 
ರಿಪುನಗರಂ ಕರಂ ವಿಜನವಾಗಿಯುವರ್ಜುನರಾಜರಾಜಿತಂ ವಿಪುಳಶಶಾಂಕವಂಶ 
ಕನಕಾಣ್ತಾತವಂತದೆ ವಿಭ್ರಮಾನ್ವಿತಂ ಚಪಳಭುಜಂಗಭೀಮನಕುಳಾಶ್ರಯಮುದ್ಧತ 

[ಸಂ.1 


ಚಾಮಂ (ಎಕ ೫, ಮಂಜರಾ. ಇ೫-೧;ಸು. 1030). 


ಪುಂಡರೀಕಮ್‌ (ಎಕ. 71, ದಾವಣ. ೪೪-೩೭; ಸು. 1180). 

ಶಶಾಂಕಸೂನು (ನಾ). ಶಶಾಂಕಜ: ಶಶಾಂಕಸೂನು ಸಿತರೆಂಬೀಯಿ 
ರ್ವರುಂ ಕೇಂದ್ರಗೇಹದೊಳರ್ದಂದು ರಿಪು ತ್ರಿಲಾಭಗೃಹದೊಳ್‌ ಮಿಕ್ಕನ್ಮರಿರ್ದಂದು 
ಪುಟ್ಟಿದಮತರ್ತ್ಯಂಗೆ ಚಿರಾಯು ಸಂಭವಿಸುಗುಂ (ಚಾತತಿ. ೮-೧೫). [ಸಂ.) 

ಶಶಾದನ (ನಾ). ಮೊಲವನ್ನು ತಿನ್ನುವಂತಹುದು ; ಗಿಡುಗ : '"ಶಶಾದನಃ, ಪತ್ರೀ, 
ಶೈೇನ: - ೩ ಗಿಡಗನ ಹಕ್ಕಿ'' (ನಿದ್ದಾಂತಿ. ೧೭೨. (ಸಂ.1 

ಶಶಿ (ನಾ). ೧. ಚಂದ್ರ : ಶನಿ ಘಟಮೃಗಕ್ಕೆ . . . ಶಶಿ ಕರ್ಕಿಗೆ ಭೌಮನಚಾಳಿಗೆ ರವಿ 
ಹರಿಗುಶನನುಕ್ಷತೌಳಿಗೆ ತದಂಶಕಕ್ಕವುಧೀಶರ್‌ (ಜಾತತಿ. ೧-೨೫); ಶಶಿಯಂ 
ಟೋಡಾಡುತಿರ್ಕುಂ ಮಂಥರೆಯ ಬಾಳ್‌ ನಿಶೆಗೆ 
ಶಶಿಯುದಿಸಿದಂತಾಯ್ತು (ಶ್ರೀರಾಮಾ. ೨೩-೬೦೯). ೨. ಕರ್ಪೂರ. ೩. ಪಟ್ಟಣದ 
ಮಧ್ಯಭಾಗದಲ್ಲಿ ಹಾಯ್ದುಹೋಗುವ ದಕ್ಷಿಣೋತ್ತರವಾದ ಬೀದಿ: 
ಕಮಲಗರ್ಭನಾ ಕಲ್ಕಾಣವ ಹಸುಗೆಯ ಮಾಡಿದ ತೆಜದಿಂ ಶಶಿ ರವಿನಾಮದಲಿ 
ವೀಧಿಗಳ್ಮೆ ಅದಿರ್ಪವು (ನನ್ನಚಾ. ೨ ೧೬. "ಚಂದ್ರವೀಧಿ' ಹೋ. ೪. [ಯೋಗ] 
ಮೂಗಿನ ಎಡಹೊರಳೆಯಲ್ಲಿ ಸಂಚರಿಸುವ ಉಸಿರು : ""ನಾಸಿಕದಿ ಸೇದುವನಿಲಂ 
ಪೂರಕಮೆನಿಕ್ಕೆಡಂ ಶಶಿ ಬಲಂ ಭಾಸ್ಕರಂ'' (ಮಂಗರಾ. ೧೬ ೧೪). ೫. 7 ಶಶಾಂಕ ೩: 
ಆದಿಯ ಮಧ್ಯಾಂತದೆ ಗುರುವಾದೊಡೆ ಶಶಿ ಸೂರ್ಯವಾಯು (ಛಂದೋಂಬು. 
೧-೩೮ ಅದಿಪದ್ಧ). ೬. ವ ಶಶಾಂಕ ೪ : "ಧರಣಿ ಶಶಿಯೆನಲೊಂದು'' (ಮಂಗರಾ. 

ಶಶಿಯಿಂದು ... ಇಳೆ ರೂಪವೈಕಮೊಂದಜ ನಾಮಂ (ವೃವಹಾ. ೯-೧). 

ಸಂ. ಶಶಿನ್‌] 

ಶಶಿಕರ (ನಾ). ಚಂದ್ರನ ಕಿರಣ : ಶಶಿಕರದಿಂ ನೀರೇಜುವ ಶಶಿಕಾಂತಪ್ರತಿಮೆಯಂದದಿಂ 
ಘರ್ಮಾಂಬುಪ್ರಶಮಿತತಿಲಕಮದಾಗಿರೆ ಶಶಿಮುಖಿ ಮಳಯಜದ ಜಳಮನೊಲವಿಂ 
ಸುರಿದಳ್‌ (ತ್ರಿಪುವಿ. ೧೯-೪೬) : ಶಶಿಕರಂ ಸೊಂಕಿದ ಸಸಿಗಲ್ಲ ಪುತ್ತಳಿಯಂತೆ ಬೆಮರ್ತು 
(ಶಬಶಂ. ೩-೩೫ ವ). 1೫0.1 

ಶಶಿಕಜೆ, ಶಶಿಕಳೆ (ನಾ). ೧. ಚಂದ್ರನಲ್ಲಿರುವ ಷೋಡಶಕಲೆಗಳು. 
೨. (ಕಾಮಶಾ। ಕಾಮೋದ್ರೇಕವನ್ನುಂಟುಮಾಡುವ ಸ್ಥಾನ : ಒಗೆವ 
ಶಶಿಕಲೆಯೆಲ್ಲರಿಗೆ ಸರಿಯದೆನೆ ನಿನಗೆ ಮೃಗನೇತ್ರೆ ಪೇಳ್ವೆನು (ಜನವ. ೩ ಸೂಚನೆ). ಶಶಿಕಳೆ: 
೩. ಬಾಲಚಂದ್ರ ; ಎಳೆಯ ಚಂದ್ರ : ಮೂಡಿದನು ಕೆಂಜಡೆಯ ಶಶಿಕಳೆಯ . . . 
ಕಾಶೀರಮಣ ವಿಶ್ವನಾಥಂ ಸುರರ ನೆರವಿ ಜಯ ಜಯ ಎನುತಿರೆ (ಹಚಕಾ. ೧೩-೧೯). 
೪. ಚಂದ್ರ : ಶಶಿಕಳೆಯೊಂದೆಯೆಂತು ಕುಮುದಾಳಿವಿಕಾಸಮನೆಯ್ತೆ ಮಾಟ್ಬುದಂತಸಿಯಳ 
ಗಾಡಿಯೊಂದೆ ಜಗತೀಜನಲೋಚನಸಂಚಯಕ್ಕೆ ಸಂತೊಸಮನೆ ಮಾಡಿ ರೂಢಿವಡೆದತ್ತು 
(ಬಾಧಪು. ೨-೩೩). |1ಸಂ. ಶಶಿಕಲಾ। 

ಶಶಿಕಳಾಚೂಡ (ನಾ). ಬಾಲಚಂದ್ರನನ್ನು ತಲೆಯಲ್ಲಿ ಧರಿಸಿದವನು; ಶಿವ: 
ಶಶಿಕಳಾಚೂಡ ವೃಷಭಾರೂಢ . . . ಭಕ್ತಪೋಷಾ (ನವಮೋ. ೩-೧). 

1ಸಂ. ಶಶಿಕಲಾಚೂಡ। 


ಮೊಗಂ ಯ(ಲೀಲಾವ. ೭-೯೦): 


೧೦೩-೮) ; 


ಶಶಿಕಳೆ "ಶಶಿಕಲೆ' ನೋ. 
ಶಶಿಕಾಂತ (ನಾ). ೧. ಚಂದ್ರನ ಪ್ರಕಾಶದಿಂದ ದ್ರವಿಸುವುದೆಂದು ಭಾವಿಸಲಾದ 
ಒಂದು ಬಗೆಯ ಕಲ್ಲು ; ಚಂದ್ರಕಾಂತಶಿಲೆ : ವೈಡೂರ್ಯದ ಗಡಗೆಗಳೆಸೆಯೆ 


೮೦೯೧ 


ಶಶಿಮಂಡಲ 


ಬೇಣ' ಶಶಿಕಾಂತದ ಜಂತೆಗಳೊಪ್ಪಿ ತೋಟ" (ಸುಕುಮಾ. ೧೦-೬೬ ರಗಳ); ಬರೆದ ವಿಚಿತ್ರ 
ಪತ್ರನಿಚಯಂ ನಿಜಲೋಚನಚಂದ್ರಿಕಾಪರಂಪರೆ ನಡೆನಟ್ಟು ಸೋರ್ವ ಶಶಿಕಾಂತದ 
ಕೇರ್ಗಳ ನೀರ್ಮೊನಲ್ಲಳಿಂ ಪರೆಯೆ (ವಂರಾಮು. ೧-೧೧೭) ; ಕರಗುವುದು ಶಶಿಕಾಂತ 
ಚಂದ್ರನ ಕಿರಣ ತಾಗಲು (ಕವ್ಲಾಣ. ೯-೪). ೨. [ಲೆಂದ] ಅಕ್ಷರ ಛಂದಸ್ಸಿನ 


s | ಇಪ್ಪತ್ತಾರು ಬಗೆಯ ಛಂದಸ್ಸುಗಳಲ್ಲಿ ಆರು ಅಕ್ಷರಗಳುಳ್ಳ ಗಾಯತ್ರಿ 


ಛಂದಸ್ಸಿನ ಒಂದು ವೃತ್ತ: ಶೀತಕರತೋಯಂ ದ್ಯೋತಿಸಿರೆ . . . ಶಶಿಕಾಂತಂ 
(ಛಂದೋಂದಯು, ೨-೭೬). [ಸಂ.1 
| ಶಶಿಕಿರಣ (ನಾ). ಚಂದ್ರನ ಕಾಂತಿ ; ಬೆಳುದಿಂಗಳು : ಮಲಯಾನಿಲನುಂ 


ಮಲಯಜಜಲಮುಂ ಶಶಿಕಿರಣಮುಂ ವಿಯೋಗಿಗಳೆರ್ದೆಯೊಳ್ಳೆಲಸಿರ್ದುವು (ಕವಿರಾ. 
೩-೩೨); ಶಶಿಕಿರಣಮನಾಯ್ತಾಯ್ತೊಳ್ಳೆಸೆಯಲ್‌ ಪೋಣಿಸಿದ ತೆಅದ ಮುಕ್ತಾಹಾರಂ 
ನಸುಸೋಂಕೆ ಮುಗಿದುವೆಂಬಂತೆಸೆಗುಂ ಕುಚಕಮಲಕುಟ್ಮಲಂ (ದಶಕು. ೬-೪೦೫. 1ಸಂ.1 

ಶಶಿಕುಲ (ನಾ). ಚಂದ್ರವಂಶ : ಭೂಪಾಲಕ ನಿದಾನಿಸಿ ಕೇಳು ಶಶಿಕುಲಮುಕುರ 
ವಿತ್ತಂಡದಲಿ ನೆನೆಯೆವು ಭೇದಬುದ್ದಿಗಳ ಯುಕುಶಿಯಿನ್ನಿದತಿಲ್ಲ ಪಾರ್ಥನ ಶಕುತಿ 
ಘನವು (ಕುವ್ಮಾದ್ರೋ. ೮-೬೦).  |ಸಂ.1 

15| ಶಶಿಖಂಡ (ನಾ). ಬಾಲಚಂದ್ರ: ಅಪನೀತಕಲಾಕಲಾಪಂ (ಸ)ಶಶಿಖಂಡನಿರ್ಮಲ 

ಯಶೋವಿವಿಧಾವತಂಸಂ (ಕವಿರಾ. ೩-೨೩೦) ; ಆ ಕ್ಷೋಣೀಧರವಲ್ಲಭ ದಕ್ಷಿಣದಿಜ್ಮುಖ 

ದೊಳೆಸೆದು  ಶಶಿಖಂಡದವೋಲೀಕ್ಷಣಸುಖಮಯಮಿರ್ಪುದು ದಕ್ಷಿಣಭರತ 

ತ್ರಿಐಂಡದಾರ್ಯಾಖಂಡಂ (ವಂರಾಮಾ. ೧-೪೫). |ಸಂ.] 

| ಶಶಿಗದಿರ್ಗಲ್‌ (ನಾ). ಚಂದ್ರಕಾಂತ ಶಿಲೆ : ಪೊಳೆವ ಶಶಿಗದಿರ್ಗಲ್ಲಳಿಂದೆ ಬಂಧಿಸಿದ 
ತಿಳಿಗೊಳಲವೊತ್ತಿಲಿ ಮರುಗ ದವನ ಪಚ್ಚಯದಿಂದೆ ಬಳಸಿ ರಚಿಸಿದ ಭಿತ್ತಿ. . . 
ಕಮಲಚಯತೋರಣದಿ ಮೆರೆದುದು (ನವಮೋ. ೪-೩೬). (ಶಶಿ *- ಕದಿರ್ಕ್‌ 1 ಕಲ್‌ 

ಶಶಿಗೇಹ (ನಾ). [ಜ್ಯೋತಿ] ಚಂದ್ರನ ಕ್ಷೇತ್ರ ; ಕರ್ಕಾಟಕ ರಾಶಿ: ಬುಧಂ... 
ಶಶಿಗೇಹದೊಳ್‌ ನೆಲಸೆ ಬಂಧುದ್ವೇಷಿ ತೋಯೋದ್ಬವ ದ್ರವಿಣಂ (ಚಾತತಿ. ೧೭-೨೪). 

[ಸಂ.1 

25 | ಶಶಿಚೂಡ (ನಾ). ಚಂದ್ರನನ್ನು ತಲೆಯಲ್ಲಿ ಧರಿಸಿದವನು ; ಶಿವ : ಕೂಡದನ್ನಂ 
ಬಿಟ್ಟು ಕಳೆ ಶಶಿಚೂಡನಲ್ಲದತ!ಪರವನಾನಟೆಯೆನಲ್ಲದಡ ನಾಡ ಮಾತುಗಳೇಕೆ 
(ಬಸಪು. ೫೧-೯).  |ಸಂ.) 

ಶಶಿಜೂಟ (ನಾ). ಎ ಶಶಿಚೂಡ : ಆಡಿನ ಹಿಕ್ಕೆಯಂ ಶಶಿಜೂಟನೀಶ್ವರನೆಂದು ಪಾಲಂ 
ತಾನದಜ ಮೇಲೆ ಪಾಟಿಕುಂಭದಿ ಕಚ್‌ದೆಜ್‌ದು (ಬಸಪು. ೯-೧೨) ; ವಿಮಲ 
ಕಾತ್ಕಾಯನೀವದನಸನ್ನುತದಿವ್ಮಕಮುಲಾರ್ಕ ಶಶಿಜೂಟ ಶರಣಜನತಾಪಹರ 
(ವೀಶೈಪು. ೨-೫೧). [ಸಂ. | 

ಶಶಿಧರ (ನಾ). ಶಶಾಂಕಧರ : ಕರುಣದಿಂ ಶಶಿಧರಂ ನಾಟ್ಕವಾಡಿದನಿಲ್ಲಿ 
ಹರುಷದಿಂದಂ ವ್ಮಾಪ್ರಪಾದ ನೋಡಿದನಿಲ್ಲಿ (ತಿರುರ. ದೇ. ೩-೧೮). [೫೦] 

ಶಶಿನಿ (ನಾ). ಚಂದ್ರನ ಹದಿನಾರು ಕಲೆಗಳಲ್ಲಿ ಒಂದು : ಚಂದ್ರನಾದೊಡೆ ಅಮೃತಾ 


10 


20 


30 


35 ಮಾನದಾ ಪೂಷಾ ತುಪ್ಟಿ ಪುಷ್ಟಿ ರತಿ ಧೃತಿ ಶಶಿನಿ . . . ಕಾಮದಾಯಿನಿಯೆಂಬ 
ಷೋಡಶಕಲಾಭರಿತನಾಗಿ . . . ರಂಜಿಸುತ್ತಿರ್ಪಂ (ಎವೇಕ. ೨೬೭). [ಸಂ. ಶಶಿನೀ) 


ಶಶಿಬಿಂಬ (ನಾ). ಚಂದ್ರಬಿಂಬ : ಎಸೆವ ಪಾಲ್ಗಡಲಿಂದೆ ಶಶಿಬಿಂಬವೊಗೆವಂತೆ ಶಿವನ 
ಭಕ್ತಿಯ ಸೊಬಗು ಮೂರ್ತಿಗೊಂಡೊಗೆವಂತೆ (ನಂಬರ. ೧-೧೦೬); ಶಶಿಬಿಂಬಂ 
ರವಿಬಿಂಬಮೆಂಬ ವರಘಂಟಾಯುಗ್ಮಮಂ ಕಾಂತೆಯೆಂಬೆಸವೀ ನೇಣಿನೊಳೆಯ್ದೆ ಕಟ್ಟಿ 
(ಬಾಧಪು. ೫-೭). 12೫0.) 

ಶಶಿಭೂಷಣ (ನಾ). ಚಂದ್ರನನ್ನು ಧರಿಸಿದವನು ; ಶಿವ : ಸಕಳಸುಖಮಂ 
ಶಿವಂಗೊಡನೊಡನೆ ಅರ್ಪಿಸುತೆ ಇಂತು ಶಶಿಭೂಷಣನ ಸುಕುಮಾರನೊಪ್ಪಿದಂ 
(ನಂಬರ. ೧-೧೯೭): ಶಶಿಭೂಷಣನೆ ಮತ್ತೊಂದಭೀಷ್ಟವನೊಲ್ಲೆನವದ್‌ರಿಸು 
(ಬಹಪು. ೫೦-೭೧). (ಸಂ. 

ಶಶಿಮಂಡಲ (ನಾ). ಶಶಿಬಿಂಬ : ಪಡೆಯಟ್‌ಯಲಾದೊಡ!ರಿ!ಯಂ 
ಕಿಡಿಸುಗುಮಂತಃಕಳಂಕನೃಪಮಂಡಲಮಂ ತಡೆಯದೆ ತಮಸ್ಸ್ಯಭಾವಂ ಕಿಡಿಸುವ 


40 


45 


ಶಶಿಮಣಿ 


ಮೋಲಜ್‌ದು ರಾಹು ಶಶಿಮಂಡಲಮಂ (ಕವಿರಾ. ೩-೧೪ಎ) ; ಶಶಿಮಂಡಲಮಂ | 


ಗೆಲೆವಂದುದು . .. ಮೊಗಂ ಸಕಳಸುರಮನೋರಂಜನನಾ (ಜಗವಿ. ೩-೩೪). [ಸಂ.]' 

ಶಶಿಮಣಿ (ನಾ). ವ ಶಶಿಕಾಂತ ೧ : ಈ ನಗದ ನೆಗೆದ ಶಶಿಮಣಿಸಾನುಗಳಿಂದೊಟ'ತು 
ಪರಿವ ಪರಿವೊನಲನಿರುಳ್‌ ತಾನೆಡೆಯಟೌಯದೆ ಶಿಖಿಸಂತಾನಂ ಫಣಿಗೆತ್ತು ಕರ್ಚಿ ಬೆಚ್ಚನೆ 
ಸುಯ್ಲುಂ (ಶಾಪ ೨-೯೫); ಬೆಳರ್ತ ತರುಣಿಯ ವದನಂ ಸೆಳೆದುದು ಕಾವನ ಕೈಯೊಳ್‌ 
ತೊಳಗುವ ಶಶಿಮಣಿಯ ಮಣಿಯ ಮುಕುರದ ಚೆಲ್ವಂ (ರಾಜಶೇ. ೪-೩೨). [ಸಂ.) 

ಶಶಿಮತ (ನಾ). ಬ್ರಹ್ಮತತ್ತ್ವ ಒಂದೇ, ಎರಡಿಲ್ಲ ಎನ್ನುವ ಸಿದ್ಧಾಂತವನ್ನು 
ನಂಬಿರುವವನು ; ಅದ್ವೈತಿ : ಸಾಧ್ಯವಲ್ಲವುಮುಕುತಿ ಸಾಧ್ಯವಲ್ಲವು ... ಯತುಗಳ 
ಘಸಣಿಗಂಜದೆ ಶಶಿಮತನಾಗದೆ ಕಕುಭಬದ್ದನೆನಿಸಿ. .. ಪ್ರಸನ್ನವೆಂಕಟಆರಸನ ಚರಣವ 
ಸ್ಮರಿಸದೆ ಬರಿದೆ (ಪ್ರಸಕೀ. ೫೮-೧). [ಸಂ.) 

ಶಶಿಮುಖ (ನಾ). ಚಂದ್ರನಂತೆ ಮುಖವುಳ್ಳವಳು ; ಇಂದುಮುಖಿ : ಶಶಿಮುಖಿಗೆ 
ಗರ್ಭಚಿಹ್ನಂ ತೋಚೆದುದು ನೋಡ ಸು!ರು|ಚಿರನಿಧಾನದೊಳಗಿರ್ಪ ವಸುಮತಿಯಂತೆ 

[ಸಂ. ಶಶಿಮುಖೀ) 

ಶಶಿಮೌಲಿ, ಶಶಿಮೌಳಿ (ನಾ). ಚಂದ್ರನನ್ನು ಧರಿಸಿದವನು; ಶಿವ : ಆಕುಸುಮವಂ 
ಶಶಿಮೌಲಿ (ಪಾಠಾ. ೪। ಗರ್ಪಿತವೆನುತ ಮನದೊಳು ನೆನೆಯಲು (ಬಸಪು. ೪೧-೧೦). 
ಶಶಿಮೌಳಿ : ಇನ್ನು ದೈತ್ಮರ ಹೊಳಿಗೆಯನು ನೀ ಮಲ್‌ದೆ ನಿನ್ನವರಜಿಯೆಲಾ 
ಜಯವಿಜಯರೆಂಬವರೆಂದ ಶಶಿಮೌಳಿ (ಕಾಶಿರಾ. ೪೩-೫೧). [ಸಂ.] 

ಶಶಿಮೌಳಿ 'ಶಶಿಮೌಲಿ' ನೋ. 

ಶಶಿಲೇಖೆ (ನಾ). ಚಂದ್ರನ ಕಲೆಗಳಲ್ಲಿ ಒಂದು : ಪತಿಯನೆ ಬೇಡಿ ರುದ್ರನ 
ಸಮಾಪದೊಳುಗ್ರತಪಕ್ಕೆ ನಿಂದಳೋ ರತಿ ಶಶಿಲೇಖೆಯಂ ನೆನೆದು ಬಂದಳೋ 
ಮೇಣಮೃತಾರ್ಣವಾಧಿದೇವತೆ . . . ಎನಲೇನೆಸೆದಿರ್ದುದೊ ರೂಪು ಕಾಂತೆಯಾ | 
(ಕಾದಂವೂ. ೬೬೨) : ಶಶಿಲೇಖೆಯೆನಲ್‌ ಕರ್ಪೂರಶಲಾಕೆಯೆನಲ್‌ ವಿಳೋಚನೋತ್ಸವಮಂ 
ಮಾಡಿ ಶಿಲೀಮುಖಕುಂತಳೆ . .. ಭುವನಮಂ ಸೋಲಿಸಿದಳ್‌ (ಪಂಠಾಮಾ. ೪-೩೨). 

ಸಂ. ಶಶಿಲೇಖಾ। 


(ನಂಬಿರ. ೧-೯೮). 


ಶಶಿವಂಶ (ನಾ). 
ರಾಜ್ಕಾಭಿಷೇಕಂಗೆಯ್ಕ್ಯೆ (ಶಾಂತಿಪು ೧೦-೧೦೨ ವ): ಈ ಮಹಿಳೆಯಬಿವಂದನೀಯೆ 
ನಿರಾಮಯದ ಶಶಿವಂಶಜನನಿ ಸನಾಮೆಯಲ್ಲಾ (ಕುವ್ಮಾಅ. ಆ-೧೮). [ಸಂ.1 

ಶಶಿವದನ (ನಾ). ಚಂದ್ರನಂತೆ ಮುಖವುಳ್ಳವನು : ಶಶಿವದನನಿಗೆ ಬೆಣ್ಣೆಯ 
ನೀಡಲೋಸುಗ ಏಣಾಂಕಮುಖಿಯರು ಹೂಸಬೆಣ್ಣೆಯನು ತೆಗೆದು. . . 
(ಪುರಂದ. ಧಾ. ೪-೨೮-೪). |ಸಂ.) ಗ 

ಶಶಿವದನೆ (ನಾ). ೨ ಶಶಿಮುಖಿ : ಶತಿವದನೆಯೊರೆವುತ್ತಿಪ್ಪ ಸಲ್ಲಾಪಂಗಳಾತಂಗೆ 
ಉರಿಯೊಳಾಜ್ಯವನೆಆ್‌'ದಡಂತುಬ್ಬರಿಸಿ ಧಗಧಗ ಎನುತ (ಬಸಪ ೪-೧) ; ಸುಹೃದನ 
ದರುಶನದೊಳಗೆ . . . ಶಶಿವದನೆಯುತ್ಸಾಹವತಿಡಾಳಿಸಿತು (ಕುವ್ಮಾಕ. ೧೯ ಆಳ). 

ಸಂ. ಶಶಿವದನಾ। 


ಕ 


ಶಶಿಶಕಲಧರ (ನಾ). ಎ. ಶಶಿಕಳಾಚೂಡ : ನೀಲಕಂಠಂ ಶಶಿಶಕಲಧರಂ ಕೃತ್ತಿವಾಸಂ | 35 


ಪನಾಕಂ . .. ತೋಟಣೌದಂ ವಿಶ್ವರೂಪಂ (ಉದ್ಬಟ. ೧೧-೧೨೪). [0.1 

ಶಶಿಶೇಖರ (ನಾ). ಮ. ಶಶಿಭೂಷಣ : ಶಶಿಶೇಖರಂ ನೆಟ್ಟನಂತರ್ಧಾನದೊಳ್‌ 
ಸಂದನೀಶ್ವರಂ (ನಂಬರ. ೭-೧೬೭). 1೫0.) 

ಶಶಿಹಾಸ (ನಾ). ೧. ಬೆಳುದಿಂಗಳಿನಂತಹ ನಗೆ. ೨. ವಿಷ್ಣುಭಕ್ತನಾದ 


ಕುಂತಳದೇಶದ ಒಬ್ಬ ದೊರೆ ; ಚಂದ್ರಹಾಸ : ಶಶಿಹಾಸನನುಚರರ್ಬಂದು | 40 


ಕಾಣಲೈ . . . ಅಸುವಿಡಿದಿಹನೆ ಕುಳಿಂದಕನೆಂದು ಶಂಕೆಯಿಂ ಕೇಳ್ವನಾ ದುಷ್ಟಬುದ್ಧಿ 
ಜೈಮಿಭಾ. ೨೯-೨೦). 1ಸಂ.1 

ಶಶೋರ್ಣ (ನಾ). ೧. ಮೊಲದ ಚರ್ಮ. ೨. ಮೊಲದ ಕೂದಲಿನಿಂದ ಮಾಡಿದ 
ಕಂಬಳಿ : " ಶಶೋರ್ಣಂ. ಶಶಲೋಮ - ಮೊಲದ ಕೂದಲುಗಳಿಂದ ನೆಯಿದ ಕಂಬಳಿ'' 

(ಸಂ.] 

ಶಶ್ವಜ್ಞೀವನ (ನಾ). ೧. ಶಾಶ್ವತವಾದ ಜೀವನ ; ಪರಮಪದ ; ಮೋಕ್ಷ. 


(ಸಿದ್ಧಾಂತಿ. ೩೦೬). 


೮೦೯೨ 


20 


ಶಶಾಂಕವಂಶ: ಅತ್ಯುತ್ಸುಕರಾಗಿ ಶಶಿವಂಶಕೇತುಗೆ |25 


30 


ಶಸ್ತ್ರಕೌಶಲ 


೨. ನಿರಂತರವಾಗಿ ಹರಿಯುವ ನೀರು. ೧, ೨: ಶಶ್ವಜ್ಞೀವನಮನೀವ ಕಾವ 

೬... ೬ ವಿಶ್ವರೂಪಿಣಿಯೆನೆ ಮಣೆವ ನೆಲೆಗಾಣದ ನಿನ್ನೀ ಮೈಮೆಯಂ ಬಣ್ಣಿಸಲಾವಂ 

[ಸಂ.1 

ಶಷ್ಕುಲಿ (ನಾ). ೧. ಕಿವಿಯ ತೂತು, - ರಂಧ್ರ. ೨. ಒಂದು ಬಗೆಯ ಖಾದ್ಮ 
ವಿಶೇಷ ; ಚಕ್ಕುಲಿ : ಶಷ್ಕುಲಿ - ಚಕ್ಕುಲಿ (ಶಮದ. ೨೬೩ ಪ್ರಯೋ.). ೩. ಒಂದು 
ಬಗೆಯ ಅಕ್ಕಿಗಂಜಿ. (ಸಂ. ಶಷ್ಕುಲೀ। 

| ಶಷ್ಕುಲಿಕರ್ಣ (ನಾ). ಚಕ್ಕುಲಿಯಂತಿರುವ ಕಿವಿಯುಳ್ಳ ವ್ಯಕ್ತಿ : ಿದಿಗ್ಗತ 

| ದ್ವೀಪಸಂಸ್ಥಿತರ್‌ ಶಷ್ಕುಲಿಕರ್ಣರುಂ ಕರ್ಣಪ್ರಾವರಣರುಂ ಲಂಬಕರ್ಣರುಂ 


| ಸಾಲ್ವಂ (ರಾಮುಶ್ಚ. ೩೧ ೪). 


5 


ಶಶಕರ್ಣರುಂ ಅಪ್ಪರ್‌ (ತತ್ತ್ವ ಪ್ರ. ೧೪೮). 1ಸಂ.1 
10 | ಶಷ್ಟ (ನಾ). ಎಳೆಯ ಹುಲ್ಲು ;ಗರುಕೆ :“`ಎಳೆಯ ಪುಲ್‌ ಶಷ್ಟಂ ಬಾಲತೃಣಮನಿಕ್ಕುಂ'` 


(ಸಂ.1. 
| ಶಸನ (ನಾ). ೧. ಕೊಲ್ಲು 


| 
| (ಮಂಗರಾ. ೩೩-೭). 


ವುದು. ೨. ಯಜ್ಞದಲ್ಲಿ ಮಾಡುವ ಪಶುವಧೆ : 


Ke) 


| ""ಪರಂಪರಾಕಂ, ಶಸನಂ. ಪ್ರೋಕ್ಷಣಂ - ೩ ವಧಾರ್ಥಕಂ, ಜದಲ್ಲಿ 
ವೇದೋಕ್ತಪ್ರಕಾರವಾಗಿ ಮಾಡುವ ಪಶುವಿಶಸನವೆಂಬ ಶ್ರೌತ, ಪಶುವಧೆ'' 

15 (ಸಿದ್ಧಾಂತಿ. ೨೨೧). ಸಂ.) 
ಶಸ್ತ (ಗು). ೧. ಹೊಗಳಿದ ; ಶ್ಲಾಘಿಸಿದ. ೨. ಉತ್ತಮವಾದ ; ಶ್ರೇಷ್ಠವಾದ: 
"ಹಸ್ತಂ ಪಾಶಂ ಪಕ್ಷಂ ಶಸ್ತಕಚಪ್ರಚಯವಾಚಕಂ ತತ್ಪರದೊಳ್‌'' 


(ವಸ್ಟ್ರುಕೋ. ೭೦-೧೯). ೩. (ಮತ್ತೆ ಮತ್ತೆ) ಹೇಳಿದ; ನುಡಿದ. ೪. ಗಾಯಗೊಂಡ. 
| ೫. ಕೊಲ್ಲಲ್ಪಟ್ಟ. (ನಾ). ೬. ಹೊಗಳಲ್ಪಟ್ಟುದು; ಕೊಂಡಾಡಲ್ಪಟ್ಟುದು : 
| ““ಈಡಿತಂ. ಶಸ್ತ್ರಂ, ಪಣಾಯಿತಂ . . . ಸ್ತುತಂ- ೧೨ ಹೊಗಳಲ್ಪಟ್ಟದ್ದು'' 
| (ಸಿದ್ಧಾಂತಿ ೬೨). ೭. ಉತ್ತಮವಾದುದು ; ಶ್ರೇಷ್ಠವಾದುದು : ನವಪಿಷ್ಟಚರ್ಚಿಕಾ 
|. ಶಸ್ತಮುಪಾತ್ತದರ್ಭರಚನಂನಿಖಿಲೌಷಧಿಪುಂಜಿತಂ ಪರಿನ್ಮಸ್ತಮದೊಂದು ಪೂರ್ಣಕಲಶಂ 
ತಳೆದತ್ತತುಳಂ ವಿಳಾಸಮಂ (ಚಂದ್ರಪು ೬-೫೩) ; ವಸ್ತುವೆಯಾತ್ಮಸ್ವರೂಪವೆಂಬಾ 
| ಬುದ್ದಿವಿಸ್ತರದ ದೇವತೆಗದೇಸ್ವಾನಮಯಗುಣದ ಶಸ್ತವೆನಿಸಿಸುವ ಜಗತ್ತಂ ವ್ಯಾಪಿಸುತ್ತ 
| , ೬. ೬ ನಾಡೆ ಮೆಅ'ವ ಚೈತನ್ಯವೇ (ಎಶೈಪು. ೫-೧೬-೧೪). ೮, ಶ್ರೇಷ್ಠನಾದವನು; 
| ಉತ್ತಮ : ಪ್ರಸ್ತುತಬುಧಸ್ತವನಭಾಜನಶಸ್ತನಂ ಗುರುಭಕ್ತಿಕೀರ್ತಿ ಗಭಸ್ತಿ 
|  ಭಾಸುರನಂ ಸಮುದ್ಯತ್‌ಚಿತ್‌ಪ್ರಭಾಕರನ ... ನೋಡಿ (ಬಸಪು ೩೯-೫೪). [ಸಂ] 
| ಶಸ್ತ್ರ (ನಾ). ೧. ಕೈದು ; ಆಯುಧ : ಶಸ್ತ್ರಸಂಪನ್ನನೆ ಆಗಿ ಶಲ್ಕನನೆ ಸಾರಧಿಯಾಗಿರೆ 
| ಮಾಡಿ ಕಾದು ನೀಂ ನಿನ್ನಯ ಬಲ್ಲ ಮಾಟ್ಕ್‌ಯೊಳ್‌ (ಪಂಪಭಾ. ೧೨-೫೭) ; ವೈರಚಿಕಿತ್ಸೆಗೆ 
| ಇದೆ ಶಸ್ತ್ರ; ಅಣುಬಾಂಬಿಗೂ ತಾ ಪ್ರತ್ಮಸ್ತ್ರ (ಅನಿಕೇ.೩೪-೫) ; ಶಸ್ತ್ರದ ಅಭ್ಯಾಸವಿಲ್ಲದಿದ್ದರೆ 
| ವಸ್ತ್ರ ಕದಿಯಲಿಕ್ಕೆ ತಿಳಿಯದೋ ? (ಗಾದ). ೨. ಕಬ್ಬಿಣ. ೩. ಉಕ್ಕು: ``ಶಸ್ತ್ರಂ, 
ತೀಕ್ಷ್ಣಂ, ಆಯುಃ, ಪಾರಸವಂ - ಈ ೪ ಉಕ್ಕು'' (ಹಲಾಯು. ೨೮-೧೭). 
ಶಸ್ತ್ರಾಸ್ತ್ರ ಎ (ನಾನಾಬಗೆಯ) ಆಯುಧಗಳು : ಧನುವ ಶಸ್ತ್ರಾಸ್ತ್ರವ 
ಸುದರ್ಶನ ಕನಕ ಕವಚ ಕೃಪಾಣವನು ಸ್ಕಂದನದೊಳಿಳುಹು (ಕುವ್ಮಾಉ. ೭-೬) ; ಅಖಿಳ 
ಶಸ್ತ್ರಾಸ್ತ್ರದಿಂ ಸಮವಿಷಮ ಸೋಲಗೆಲವುಗಳಿಲ್ಲದೆ ತ್ರಿಭುವನಕೆ ರಣರಂಗದೊಳ್ಳುಭಟ 
ನರ್ತನವನಭಿನಯಿಸುವಂತೆ . . . ಎಚ್ಚಾಡಿದರ್ಕರ್ಣನಂದನ ಸುಧನ್ವರಂದು 
(ಬೈಮಿಭಾ. ೧೨-೨೬).  [ಸಂ.1 
ಶಸ್ತ್ರಕರ್ಮ (ನಾ). ೧. ಆಯುಧಪ್ರಯೋಗ; ಶಸ್ತ್ರಪ್ರಯೋಗ : ನಿಖಿಲಕ್ಷತ್ರಿಯ 
ಸಮೂಹಕ್ಕೆ ಶಸ್ತ್ರಕರ್ಮಮುಮಂ . . . ಯಥಢಾಯೋಗ್ಮಮುಪದೇಶಂಗೆಯ್ವು 
(ಆದಿಪು ೮ ೬೪ ವ). ೨. (ಅಂಗವಿಕಾರ, ಗಾಯ, ವ್ಯಾಧಿ ಮೊದಲಾದುವನ್ನು) 
ಗುಣಪಡಿಸಲು ಮಾಡುವ ಆಯುಧಪ್ರಯೋಗದ ಚಿಕಿತ್ಸೆ : ಜನಿಯಿಸಿದ 
ಶೋಫಮದು ಲೇಪನದಿಂ ಪೋಗದೊಡೆ ಶಸ್ತ್ರಕರ್ಮವನೆಸಪಂತೆ (ಪಾರ್ಶ್ವಪು. ೨-೪೩). 
(ಸಂ. ಶಸ್ತ್ರಕರ್ಮನ್‌। 
ಶಸ್ತ್ರಕೌಶಲ (ನಾ). ಆಯುಧಪ್ರಯೋಗದಲ್ಲಿ ತೋರುವ ನೈಪುಣ್ಮ,- 
ಚಾತುರ್ಯ: ಶಸ್ತ್ರಕಾಶಲಪ್ರದರ್ಶನವಾದ ಮೇಲೆ ಗದೆಯನ್ನು ತೆಗೆದುಕೊಂಡು 
ಆದರಲ್ಲಿ ವಿವಿಧ ಚಲನವಲನಗಳನ್ನು ತೋರಿಸಿದನು (ವಚಭಾ. ೨೪). [ಸಂ.] 


4s 


ಶಸ್ತ್ರಕ್ರಿಯೆ 


ಶಸ್ತ್ರಕ್ರಿಯೆ (ನಾ). ಎ ಶಸ್ತ್ರಕರ್ಮ ೨: ಉಸಿರಾಡಲು ಕಂಠನಾಳ (1೩777೫) ದೊಳಗೆ | 


ತೊಂದರೆಯುಂಟಾದಾಗ . . . ಉಸಿರುಕೊಳವೆ (ಊಗಿಲ)ಯ ಮೇಲೆ ಶಸ್ತ್ರಕ್ರಿಯೆ ನಡೆಸಿ 
ಉಸಿರಾಡಲು ಒಂದು ನಾಳವನ್ನು ಇಡಬೇಕು (ಕೆಲರೋ. ೨೬). (ಸಂ. ಶಸ್ತ್ರಕ್ರಿಯಾ। 

ಶಸ್ತ್ರಚಿಕಿತ್ಸಕ (ನಾ). ಶಸ್ತ್ರಕ್ರಿಯೆಯನ್ನು ಮಾಡಿ ವ್ಯಾಧಿಯನ್ನು 
ಗುಣಪಡಿಸುವವನು : ಗಾಜಿನಲ್ಲುಂಟಾಗುವ ಪರೆಯ ಬದಲಾವಣೆಗಳನ್ನು . . . 
ಪರಿಣಿತರಾದ ಶಸ್ತ್ರಚಿಕಿತ್ಸಕರಿಂದ ಚಿಕಿತ್ಸೆ ಹೊಂದಿ ದೃಷ್ಟಿ ಪಡೆಯುವುದು ಮೇಲು 
(ನಿಮ್ಮದೃ. ೧೭೧). ಸಂ.) 

ಶಸ್ತ್ರಚಿಕಿತ್ಸೆ (ನಾ). = ಶಸ್ತಕರ್ಮ೨: ಆತನಿಗೆ . . . ಶಸ್ತ್ರಚಿಕಿತ್ಸೆಯಿಂದ ದೃಷ್ಟಿ 
ಹಿಂತಿರುಗುವುದೆಂಬ ನಂಬಿಕೆಯನ್ನು ತುಂಬಬೇಕು (ನಿಮ್ಮದ. ೧೭೨) ; ಅದೆಲ್ಲಾ ತನಗೆ 
ಶಸ್ತ್ರಚಿಕಿತ್ಸೆಯಾಗಿ ಚೇತರಿಸಿಕೊಂಡ ಮೇಲೆ (ಯೋಧಪು ೨). (ಸಂ. ಶಸ್ತ್ರಚಿಕಿತ್ಸಾ 

ಶಸ್ತ್ರಚ್ಛುತಿ (ನಾ). ಆಯುಧವನ್ನು ಪ್ರಯೋಗ ಮಾಡದಿರುವುದು; ಶಸ್ತ್ರವನ್ನು 
ತೊರೆಯುವುದು : ಕ್ಲಿತಿಪನಂತ್ಕದೊಳಲ್ಲಿ ಶಸ್ತ್ರಚ್ಛುತಿಯ ಮಾಡಿ ವಿರಾಗದಲಿ 
ವನಗತಿಕರಾವೈತಂದೆವೆಂದರು ಗುರುಸುತಾದಿಗಳು (ಕುವ್ಮಾಗ ೧೧-೨೪). [ಸಂ.1 

ಶಸ್ತ್ರಜೀವಿ (ನಾ). (ಯುದ್ಧದಲ್ಲಿ) ಆಯುಧಪ್ರಯೋಗ ಮಾಡುವುದರಿಂದ 
ಜೀವಿಸುವವನು; ಯೋಧ : ""ಕೆಯ್ದುವಿಡಿವಂ ಶಸ್ತ್ರಜೀವಿಯು''(ಮಂಗರಾ. ೭೫-೭). 

[ಸಂ, ಶಸ್ತ್ರಜೀವಿನ್‌] 

ಶಸ್ತ್ರಜ್ಞ (ನಾ). ಆಯುಧಗಳ ಪ್ರಯೋಗವನ್ನು ಬಲ್ಲವನು :ಸಾಳುವನ ಕೂಡರಗಳಿಗೆ 
ಸಮಮೇಳವೇ ಶಸ್ತ್ರಜ್ಞನಾದಡೆ ಸೋಲುವುದೆ (ಕುವ್ಕಾಕ. ೧೧-೫೮). (ಸಂ. 

ಶಸ್ತ್ರತ್ಯಾಗ (ನಾ). ಎ ಶಸ್ತ್ರಚ್ಛುತಿ : ಅಶ್ವತ್ಥಾಮನ ಮರಣವಾರ್ತೆಯಿಂದ ಮಾತ್ರ 
ದ್ರೋಣನು ಶಸ್ತ್ರತ್ಕಾಗ ಮಾಡುವನು (ಭಾರದ. ೧೦೨). (ಸಂ.| 

ಶಸ್ತ್ರಧರ (ನಾ). ೧. ಆಯುಧವನ್ನು ಹಿಡಿದಿರುವವನು. ೨. ಯೋಧ. (ಸಂ. 

ಶಸ್ತ್ರಧಾರಿ (ನಾ). ವ ಶಸ್ತ್ರಧರ ೨ : ಎಲ್ಲ ಯೋಧರಿಗೂ ಆಚಾರ್ಯನೂ ಹಿರಿಯನೂ 
ಶಸ್ತ್ರಧಾರಿಗಳಲ್ಲಿ ಅಗ್ರೇಸರನೂ ಆದ ದ್ರೋಣನನ್ನು ಸೇನಾಪತಿಯಾಗಿ ಮಾಡಿಕೊಳ್ಳೋಣ! 
(ವಚಭಾ. ೨೭೯). .[ಸಂ. ಶಸ್ತ್ರಧಾರಿನ್‌) 

ಶಸ್ತ್ರಪಾಣಿ (ನಾ). ಎ ಶಸ್ತ್ರಧರ ೧: ಉಭಯಪಕ್ಷದವರೂ ಶಸ್ತ್ರಪಾಣಿಗಳಾಗಿ 
ಹೋರಾಡುವರು (ಕರ್ಣಾಅ. ೫೯). (ಸಂ.] ' 

ಶಸ್ತ್ರಪ್ರಯೋಗ (ನಾ). ೧. ಆಯುಧವನ್ನು ಪ್ರಯೋಗಿಸುವುದು. 
೨. (ಶಸ್ತ್ರಚಿಕಿತ್ಸೆಯಲ್ಲಿ) ಆಯುಧಗಳನ್ನು ಬಳಸುವುದು : ದೇಹದಲ್ಲಿರುವ 
ಹುಣ್ಣನ್ನು ತೆಗೆಯುವ ಸಲುವಾಗಿ ಶಸ್ತ್ರಚಿಕಿತ್ಸೆ ಮಾಡುವಾಗ ಜೀವಕ್ಕೆ ಅಪಾಯವಾಗದ 
ರೀತಿಯಲ್ಲಿ ಶಸ್ತ್ರಪ್ರಯೋಗ ಮಾಡಬೇಕು (ಪಂಜಪಂ. ೧೮೪). [ಸಂ.] 

ಶಸ್ತ್ರಮರಣ (ನಾ). (ಯುದ್ಧದಲ್ಲಿ) ಆಯುಧದಿಂದುಂಟಾಗುವ ಸಾವು: 
ದುರ್ಯೋಧನನ ವಶವರ್ತಿಗಳಾದ ರಾಜರೂ ರಾಜಪುತ್ರರೂ ಶಸ್ತ್ರಮರಣವನ್ನು ಪಡೆದು 
ಸದ್ಗತಿಯನ್ನು ಹೊಂದುತ್ತಾರೆ! (ವಚಭಾ. ೨೬೦). [ಸೆಂ.] 

ಶಸ್ತ್ರಮಾರ್ಜ (ನಾ). ಆಯುಧವನ್ನು ಸಾಣೆ ಹಿಡಿಯುವವನು,- ಹರಿತ 
ಗೊಳಿಸುವವನು : "“ಶಸ್ತ್ರಮಾರ್ಜ:, ಅಸಿಧಾವಕ: - ೨ ಸಾಣೆಗಾರನ ಪೆಸರು'' 
(ಸಿದ್ಧಾಂತಿ. ೩೧೦). (ಸಂ.1 

ಶಸ್ತ್ರಯುದ್ಧ (ನಾ). ಕತ್ತಿಯಿಂದ ಮಾಡುವ ಕಾಳಗ ; ಕತ್ತಿಕಾಳಗ. (ಸಂ. 

ಶಸ್ತ್ರವಿಡಂಬ (ನಾ). ಆಯುಧಗಳ ಆಡಂಬರ,- ಅಟಾಟೋಪ: ಸೊಕಮಿರ್ಕಕ್ಕಟ 
ದರ್ಭಪಾಣಿ ಯಮಜಂ . . . ದಸ್ರಾತ್ಮಜರ್‌ ದಂಡಮುಷ್ಟಿಕರರ್‌ ಶಸ್ತ್ರವಿಡಂಬ 
ಮೇವುದವರ್ಗಂ (ಗದಾಯು. ೩-೩೪). (ಸಂ) 

ಶಸ್ತ್ರವಿದ (ನಾ). ಎ ಶಸ್ತ್ರಜ್ಞ : ಶಸ್ತ್ರವಿದರೊಳ್‌ ಭರದಿಂ ನಿಜಶಸ್ತ್ರವಿದೆಯಂ 
ಪರಿವಿಡಿಗೆಯ್ವ ರಾಜಸುತರೊಪ್ಪುಗುಮಾ ಪುರಗೋಪುರಂಗಳೊಳ್‌ (ಜಗವ. ೨-೧೭). 

[ಸಂ. ಶಸ್ತ್ರವಿದ್‌] 

ಶಸ್ತ್ರವಿದ್ಯೆ (ನಾ). ಆಯುಧಗಳ ಪ್ರಯೋಗಕ್ರಮವನ್ನು ತಿಳಿಸುವ ಶಾಸ್ತ್ರ: 
ಶಸ್ತ್ರವಿದರೊಳ್‌ ಭರದಿಂ ನಿಜಶಸ್ತ್ರವಿದ್ಧೆಯಂ ಪರಿವಡಿಗೆಯ್ದ ರಾಜಸುತರೊಪ್ಪುಗುಮಾ 
ಪುರಗೋಪುರಂಗಳೊಳ್‌ (ಜಗಎ. ೨-೧೭). [ಸಂ. ಶಸ್ತ್ರವಿದ್ಧಾ! 


೮೦೯೩ 


3s 


ಶಸ್ತ್ರಿಕೆ 


ಶಸ್ತ್ರವಿಧಿ (ನಾ). ಎ ಶಸ್ತ್ರಕರ್ಮ ೨ : ಬಾಲ್ಕದಲ್ಲಿಯೂ ವೃದ್ದಾಪ್ಯದಲ್ಲಿಯೂ 
ಕ್ಲಾರವಿಧಿ, ಅಗ್ನಿವಿಧಿ, ಶಸ್ತ್ರವಿಧಿಗಳನ್ನು ವೈದ್ಯನು ಮಾಡಲಾಗದು (ಸಕವೈ. ೧೫. |ಸಂ.) 

ಶಸ್ತ್ರವೈದ್ಯ (ನಾ). ೧. ಆಯುಧದಿಂದ ಮಾಡುವ ಚಿಕಿತ್ಸೆ : ಗುರೂಪದೇಶ 
ಮಂತ್ರವೈದ್ಯ ಜಂಗಮೋಪದೇಶ ಶಸ್ತ್ರವೈದ್ಯ ನೋಡಾ ಭವರೋಗವ ಗೆಲುವ ಪರಿಯ 
ನೋಡಾ (ಬಸವ. ೬೫೫). ೨. = ಶಸ್ತ್ರಚಿಕಿತ್ಸಕ : ಗಾಯಗಳನ್ನೂ ಅಂಗವಿಕಾರಗಳನ್ನೂ, 
ರೋಗಗಳನ್ನೂ ಕೈಚಳಕದಿಂದಾಗಲಿ ಶಸ್ತ್ರದಿಂದಾಗಲಿ ಗುಣಪಡಿಸುವ ವೈದ್ಯ: ಶಸ್ತ್ರವೈದ್ಯ 

[ಸಂ.) 

ಶಸ್ತ್ರವ್ರಣ (ನಾ). ಆಯುಧದಿಂದಾದ ಗಾಯ : ಗಂಡರ್‌ ಗುಣಮನೆ ಮೆಚೆವುದು 
ಶಸ್ತ್ರವ್ರಣಮಂ ನಿನ್ನಂತೆ ಮೆಜ'ವುದಿಲೌವಬೆಡಂಗಾ (ಗದಾಯು. ೨-೫). [ಸಂ.] 

ಶಸ್ತ್ರಶಯನ (ನಾ). ಆಯುಧಗಳ ಹಾಸುಗೆ : ತುಜುಗಿದಂಬುಗಳ. .. ವಿಕ್ರಮಾಗ್ನಿಯ 
ತಗಹು ಬಿಡದಭಿಮನ್ಮು ಮೆಆ್‌ೆದನು ಶಸ್ತ್ರಶಯನದಲಿ (ಕುವ್ಮಾದ್ರೋ. ೬-೬೨). [ಸಂ.) 

ಶಸ್ತ್ರಶಾಲೆ (ನಾ). ಯುದ್ಧಸಾಧನಗಳನ್ನು ಶೇಖರಿಸಿಡುವ ಮನೆ; ಆಯುಧ 
ಶಾಲೆ : ಶಸ್ತ್ರಶಾಲಾಜಾತಂಗಳಪ್ಪ ಚಕ್ರಾಸಿದಂಡಚ್ಛತ್ರರತ್ನಂಗಳಿಂದಂ ಶ್ರೀಗೃಹಾದಿ 
ಸಮುತ್ತನ್ನಂಗಳಪ್ಪ ಮಣಿಚರ್ಮಕಾಕಿಣೀರತ್ನಂಗಳಿಂದಂ . . . ನೆಆ್‌ದು (ಶಾಂತಿಪು. 
೧೧-೮೪ ಪ); ಒಳಗೆ ತಳತಳಿಸಿ ಪೊಳೆವ ಕೆಯ್ದುಗಳ ಬಳಗಮಂ ತಳೆದ ವಿಷಮವಿಷಧರ 
[ಪೂರ್ಣ]ಮಪ್ಪ ಪಾತಾಳಕುಹರದಂತಗುರ್ವಿಸುವ ಶಸ್ತ್ರಶಾಲೆಯುಂ ... ಅಳುಂಬಮಾಗೆ 
(ಪುಷ್ಪಪು. ೨-೯೧ ವ). (ಸಂ. ಶಸ್ತ್ರಶಾಲಾ! 

ಶಸ್ತ್ರಶಾಸ್ತ್ರ (ನಾ). ಆಯುಧಗಳ ಪ್ರಯೋಗವನ್ನು ತಿಳಿಸುವ ಶಾಸ್ತ್ರ: ನರಸಿಂಗ 
ಮೊನೆಯರು ತಮ್ಮ ಪಟ್ಟಣದ ಘನಶಸ್ತ್ರಶಾಸ್ತಮಂ ಬಲ್ಲವರ್ಗಳಂ ಕ್ಷಣದಲಲ್ಲಿ 
ಕರಸುತ್ತವರ್‌ ಬರೆ (ನಂಬರ. ೩-೨೮). [ಸಂ.) 

ಶಸ್ತ್ರಸಂನ್ಯಾಸ (ನಾ). ಎ ಶಸ್ತ್ರಚ್ಛುತಿ : ಮೋಸದಿಂದ ಶಸ್ತ್ರಸಂನ್ಮಾಸ ಮಾಡಿಸಿದ ಆ 
ಯುಧಿಷ್ಠಿರನ ರಕ್ತವನ್ನು ಇಂದು ಭೂಮಿಯು ಕುಡಿಯಲಿ! (ವಚಭಾ. ೨೯೧). [ಸಂ.) 

ಶಸ್ತ್ರಸಜ್ಜಿತ (ಗು). ಆಯುಧಗಳಿಂದ ಸಜ್ಜಾಗಿರುವ ; ಆಯುಧಸಹಿತವಾದ : 
ಸೆರೆಮನೆಯ ಸುತ್ತಲೂ ಶಸ್ತ್ರಸಜ್ಜಿತ ಪೋಲೀಸಿನವರ ಕಾವಲಿತ್ತು (ಪಂಜಪಂ. ೧೯೫). [ಸಂ.) 

ಶಸ್ತ್ರಸನ್ಯಾಸ (ನಾ). ಎ ಶಸ್ತ್ರಚ್ಛುತಿ : ದ್ರೋಣನಿಂದ ಶಸ್ತ್ರಸನ್ಮಾಸ ಮಾಡಿಸುವ 
ಉಪಾಯವನ್ನು ಅವನು ಯೋಚಿಸುತ್ತಾನೆ (ಭಾರದ. ೧೦೨). [ಇ ಶಸ್ತ್ರಸಂನ್ಕಾಸ] 

ಶಸ್ತ್ರಾಗಾರ (ನಾ). ವ ಶಸ್ತ್ರಶಾಲೆ : ಚಿತಗಾಂಗ್‌ ಶಸ್ಟ್ರಾಗಾರದ ಮೇಲಿನ ಧಾಳಿ 
ಬ್ರಿಟಿಷ್‌ಸರ್ಕಾರವನ್ನು ನಡುಗಿಸಿತು (ಆತ್ಮಾರ್ಪ. ೧೪೬). (ಸಂ. 

ಶಸ್ತ್ರಾಗ್ನಿ (ನಾ). ಆಯುಧದಿಂದ ಹೊಮ್ಮುವ ಬೆಂಕಿ, - ಉರಿ : ಶಸ್ತ್ರಾಗ್ನಿಯಿಂ 
ತೀವ್ರಕೋಪದಿನುದ್ಹೃತ್ತ ಬಳಾಬ್ರಿಯಂ ಸುಡೆ (ಪಂಪಭಾ. ೧೨-೩೫). [ಸಂ.| 

ಶಸ್ತ್ರಾಘಾತ (ನಾ). ಆಯುಧದ ಪೆಟ್ಟು , - ಹೊಡೆತ: ಜಲಜಾತಪ್ರಿಯನೆಂಟಜೊಳ್‌ 
ನಿಲೆ ಮನುಷ್ಯಂ ಕಿಚ್ಚಿನಿಂ . . . ಮಹಿಚಾತನಲ್ಲಿ ನಿಲೆ ಶಸ್ತಾಘಾತದಿಂ . .. ಅರ್ಕಜಂ ನಿಲೆ 
ಮಹಾಕ್ಲುಧ್ಯಾಧಿಯಿಂ ಪೊಂದುಗುಂ (ಚಾತತಿ. ೨೩೬-೨). [ಸಂ.] 

ಶಸ್ತ್ರಾಜೀವ (ನಾ). ಯೋಧ; ಸೈನಿಕ: ""ಶಸ್ತ್ರಾಜೀವ;, ಕಾಂಡಪೃಷ್ಠಃ -- ಈ ೨ 
ಕೆಯ್ದುವಿಡಿವವಂ'' (ಹಲಾಯು. ೬೭-೨೫೧). [ಸಂ.1 

ಶಸ್ತ್ರಾಭ್ಯಾಸ (ನಾ). ಆಯುಧಗಳ ಪ್ರಯೋಗವನ್ನು ಕುರಿತ ವ್ಮಾಸಂಗ,-ಕಲಿಕೆ: 
ಇಂತು ಶಸ್ತ್ರಾಭ್ಕಾಸಮಾಗಲ್ಕೆ (ನಂಬರ. ೩-೪೩); ಷಡುರಸದೂಟ ಕರ್ಣನ ಕೂಡೆ 


(5೯5006. ಇಂಕು). 


ಶಸ್ತಾಭ್ಯಾಸವವ ಕೂಡೆ . . . ತಾವಿಬ್ಬರೊಂದನಿಸಿದರು ಜಗವಅ್‌ಯೆ 
(ಕುವ್ಮಾಆ. ೬-೪೪). [ಸಂ.1 
ಶಸ್ತ್ರಾಶಸ್ತ್ರಿ (ನಾ). ಆಯುಧಗಳಿಂದ ನಡೆಸುವ ಯುದ್ಧ : ಜಟ್ಟಿಗರೊಳ್‌ 


ಶಸ್ತ್ರಾಶಸ್ತ್ರಿಯುಂ ಖಡ್ಲಾಖಡ್ಲಿಯುಂ ದಂಡಾಂದಡಿಯಂ ಕಚಾಕಚಿಯುಮಾಗಿ 
(ಅನಂಪು. ೧೧-೮೩ ವ). ([ಸಂ.) 


ಶಸ್ತ್ರಿ (ನಾ). ಚೂರಿ ; ಚಾಕು : "'ಶಸ್ತ್ರೀ, ಅಸಿಪುತ್ರಿ, ಛುರಿಕಾ, ಅಸಿಧೇನುಕಾ - ೪ 


ಸುರಿಯಕತ್ತಿ, ಸೂರುಕತ್ತಿ, ಚೂರಿ'' (ಸದ್ದಾಂತಿ. ೨೬೬). [ಸಂ. ಶಸ್ತ್ರೀ) 
ಶಸ್ತ್ರಿಕೆ (ನಾ). ವ ಶಸ್ತ್ರಿ : ""ತಿಳಿಯೆ ಶಸ್ತ್ರಿಕೆ ಪತ್ರಮಸಿಧೇನುವೆಂದೆನಲೈಲೆ ಸುರಗಿಯಕ್ಕು'' 


(ಮಂಗರಾ. ೮೮-೩೬). (ಸಂ. ಶಸ್ತ್ರಿಕಾ] 


ಶಸ್ತ್ರೋಪಜೀವನ 


ಶಸ್ತ್ರೋಪಜೀವನ (ನಾ). ೧. (ಯುದ್ದದಲ್ಲಿ) ಆಯುಧಪ್ರಯೋಗ ಮಾಡು 
ವುದರಿಂದ ಉಪಜೀವನ ನಡೆಸುವುದು : ಪಾತಕವಲಾ ದ್ರೋಣ ನಿನಗೀ 
ಭೂತಹಿಂಸೆಯದೇಕೆ . . . ಶಸ್ತ್ರೋಪಜೀವನವೇತಕಿದು ನಿನಗೆ (ಕುವ್ಕಾದ್ರೋ. ೧೮-೫೫). 
೨. ಶಸ್ತ್ರವೃತ್ತಿಯನ್ನು ಅವಲಂಬಿಸಿ ಉಪಜೀವನ ನಡೆಸುವವನು: 
ಶಸ್ತ್ರೋಪಜೀವನನಿವನು ಯುಷಿಯೇ (ಕುವ್ಠಾದ್ರೋ. ೧೯-೨೩). . [೫೦.1 

ಶಸ್ಕ (ಗು). ಇ ಹೇಳಿದ : (6. ೨. ಹೊಗಳಲು ಅರ್ಹವಾದ. ೩. ಉತ್ತಮ 
ವಾದ. ೪. ಕತ್ತರಿಸಲ್ಪಟ್ಟ. ೫. ಕೊಲ್ಲಲ್ಪಟ್ಟ. (ನಾ). ೬. ಕಣದಲ್ಲಿರುವ 
ಕಾಳು, - ಧಾನ್ಯ. ೭. ಸಸ್ಮಗಳಿಂದ ಬರುವ ಉತ್ಪತ್ತಿ : (82. ಸಂ.) 

ಶಹ, ಶಹಾ, ಷಹ, ಷಹಾ (ನಾ). ೧. ಚದುರಂಗದಾಟದಲ್ಲಿ ಪ್ರತಿಪಕ್ಷದ 


| | 
| | 
| 


ರಾಜನಿಗೆ ಜಾಗ ಬಿಡಲು ವಿಧಿಸುವಂತೆ ಕಾಯಿ ಇಡುವುದು : ಇದು ಪಾರ್ಥನ |10 


ವೀರತ್ವಕ್ಕೆ ಚದುರಂಗದಾಟದೊಳಗಿನ ಕೊನೆಯ ಶಹ - ಪೇದೆಮಾತೇ ಅಲ್ಲವೇ? 
(ಬಿದುರೆ. ೭ ಪ್ರಸ್ತಾವನೆ). ೨. (ಆಲಂ) ನೇರವಾಗಿ ಒಡ್ಡುವ ಅಡ್ಡಿ, - ಆತಂಕ : 
ಶಿವಾಜಿಯು ನಮಗೆ ನಿಜವಾಗಿಯೇ ಶಹ ಕೊಡಬೇಕೆಂದು ಮಾಡಿರಬಹುದು. 
ಈ ಪ್ರಸಂಗದಲ್ಲಿ ನಾವು ಶಹಕ್ಕೆ ಕಾಡಶಹವನ್ನು ಕೊಡಲೇಬೇಕು (ಛತ್ರಪ. ೧೧೯). 
ಶಹಾ : ೧. ಭಾಷೆಯಲ್ಲಿ ತೀರ ಹೊಂದಿಕೊಂಡು ಹೋದ . . . ಶಬ್ದಗಳೆಂದರೆ . . . 


15 


೮೦೯೪ 


ಶಹಾನಿಶಿ 


ಅರ್ಥವನ್ನೊಳಗೊಂಡ ಒಂದು ಕೊಂಡಾಟದ ಮಾತು: ಶತ್ರುವಿಗೆ ಬೆನ್ನು 
ತೋರಲಿಲ್ಲ ಶಹಬಾಸ್‌ (ಆರ್ಯಕ. ೬೯). ಶಬಾಸ್‌ : ಅತ್ತೆಯನ್ನು ಈಗಲೂ 
ಹೊಡೆಯುತ್ತಿರುವ ಮಾವನಾದರೆ, ಅಳಿಯನ "ವೀರತನಕ್ಕೆ' ಸೈಯೆಂದು ಶಬಾಸ್‌ ಸಹ 
ಕೊಡುತ್ತಾನೆ (ಹುಚ್ಚುಹು. ೧೨) : ನಮ್ಮ ಭಾಷೆಯಲ್ಲಿ . . . ಅನ್ಕದೇಶೀಯವೆಂದು 
ಗುರುತಿಸಲಾಗದ ಶಬ್ದಗಳೆಂದರೆ ಕಚೇರಿ . . . ಶಬಾಸ್‌ (ಭಾಷಾಶಾ. ೧೬೬). ಶಬಾಸು : 
ಸುರೆರಿಗಲಗಣಸಾದರನು ಸಂಹರಿಸಿ ಸುರಪತಿಯಿಂ ಶಬಾಸನು ಹರುಷಮುಖದಿಂ ಪಡೆದು 
(ಕೋಗಯ. ೮-೮). ಶಹಬಾಸು : ""ಶಹಬಾಸು ವಾಹ್ವಾ. ಭಪ್ಪರೆ (ಶಹಬಾಸುಗಿಂ 
ಹೊಗಳಿಕೆ)'' (ಚಾನಕೋ. ೪). ಶಹಭಾಸ್‌: ಬಾಲಗುರುಗಳು ಅವನಿಗೆ "ಶಹಭಾಸ್‌' 
ಎನ್ನುತ್ತಾರೆ (ರೂರಾಣಿ. ೧೬). ಶಾಬಾಸ್‌ : ಈ ಸುದ್ದಿಯ ದೂತರು ಖಾನಗಜುಹೆ 
. ಪೊಗಳಿದನು (ಕಂನವಿ. ೧೬-೪೯) : ಸಕಲಯಪಿಸಮೂಹಂಗಳೂ 
ದುಷ್ಕರವಾದ ಭೀಷ್ಮನ ಪ್ರತಿಜ್ಞೆಯನ್ನು "ಶಾಬಾಸ್‌' ಎಂದು ಸ್ತುತಿಸಿ (ಕೃವಾಆ. ೧೮೭). 
ಶಾಭಾಸ್‌ : "ಶಾಭಾಸ್‌ಗಿರಿ' ಪರಾ. ಶಾಭಾಸು : ದೊಡ್ಡಸರಕಾರಕ್ಕೆ ಬೇಕಾದ 
ಉಪಕಾರ ಮಾಡಿ ಶಾಭಾಸು ತೆಗೆದುಕೊಳ್ಳುವಂಥಾದ್ದಕ್ಕೆ . . . ತ್ರಾಣವಿಲ್ಲಾ 
(ರಾಜೇಂದ್ರ. ೧೮೯). ಶಾಹಬಾಸು : "ಶಾಹಬಾಸುಗಿರಿ' ಪರಾ. 

(— ಪಾರ. ಹಿಂ. ಶಾಬಾಶ್‌ ; ಮರಾ. ಶಾಬಾಸ್‌] 


ಶಾಬಾಸೆಂದು . . 


ಶಹಬಾಸು "ಶಹಬಾಸ್‌' ನೋ. 

ಶಹಬಾಸುಗಿರಿ, ಶಹಭಾಸ್‌ಗಿರಿ. ಶಾಬಾಸ್‌ಗಿರಿ, ಶಾಭಾಸ್‌ಗಿರಿ, ಶಾಹಬಾಸುಗಿರಿ 
(ನಾ). ಹೊಗಳಿಕೆ ; ಪ್ರಶಂಸೆ ; ಮೆಚ್ಚುಗೆ : ಪಾಠಕನು ಅನುಗ್ರಹಬುದ್ದಿಯಿಂದ 
ಓದುತ್ತ ಸ್ವಲ್ಪ ಚೆನ್ನಾಗಿ ಬರೆದರೂ ಶಹಬಾಸುಗಿರಿ ಪಡೆಯುತ್ತ . . . ತಾನು 
ನಿಯಮವ್ರತನಿರತನಾಗುವುದು ಮಹಾಸತ್ವಶಾಲಿಗೇ ಸಾಧ್ಯ (ಬಂಕಿಮ. 701 ಕವಕಾಣಿಕ). 


ಬಂದೋಬಸ್ತ, ಬಂಗಲಾ, ಶಹಾ (ಭಾಪಾಶಾ. ೧೬೬). ೩. ದೊರೆ ; ರಾಜ : (8. 
ಷಹ: ೧. ದೊರೆಗೆ ಷಹ ಕೊಟ್ಟರೆ ಆ ಪ್ಮಾದೇಗೆ ದೇವರೇ ಗತಿ (ದುಂಬಕ. ೪). 
ಷಹಾ : ೧. ಸುಲ್ತಾನನಿಗೆ ಇನ್ನೊಂದು "ಷಹಾ' ಕೊಡುತ್ತೇನೆ (ದೌಲತ್‌. ೭೮). 
|-- ಪಾರ. ಶಾಹ್‌; ಹಿಂ. ಮರಾ. ಶಹ್‌। 
ಶಹಣೆ; ಶಹಣ್ಮಾ, ಶಹಾಣೆ, ಶಾಣ್ಮ, ಶಾಣೆ, ಶಾಣೆಯ, ಶಾಣ್ಮಾ, ಶಾಹಣೆ, 


ಶ್ಮಾಣ, ಶ್ಯಾಣ್ಮಾ (ನಾ). ೧. ಜಾಣ; ಬುದ್ದಿವಂತ : ಶಾಮರಾವ್‌ ಬಲುಶಹಣೆ. 
ಹೇಳಿದ್ದನ್ನು ಗ್ರಹಿಸಿದ್ದಾನೆ ಅಂತ ಧೈರ್ಯ (ಮನೋನಂ. 60) ; ಬಲರಾಮನ ಜನಕರು 
ತಮ್ಮ ಪುತ್ರರುಗಳು ಬಹಳ ಶಹಣೆಯರು ಎಂದೇ ಹೇಳುವರು (ಮಾಮನ. ೩೬). ಶಹಣ್ಯಾ: 
(ಗು). ೨. ಜಾಣತನದಿಂದ ಕೂಡಿದ; ಚಾಲೂಕಿನ : ಶಹಣ್ಮಾ ಮಕ್ಕಳು ತನ್ನವು! 
(ಬನು. ೧೩೦). ಶಹಾಣೆ : ೧. ""ಶಹಾಣೆ (ಶಾಣೆ) - ಬುದ್ಧಿವಂತ; ವಿಚಾರವಂತ'' 
(ಚಾನಕೋ. ೪೫). ಶೌಣ 32 2 
೧. ವಾರೆ. ಶಾಣೆ ಇದ್ದಿ ನೀನು (ಬದುಜ. ೨). ಶಾಣೆಯ : ೧. "ಶಾಣೆಯತನ' ಪರಾ. 


೧. ಒಳ್ಳೇ ಶಾಣಾ ಇದಾನವನು (ರೂಪಸ. ೧೦೨). ಶಾಣೆ : 


25 


ಶಹಭಾಸ್‌ಗಿರಿ : ಸುಬ್ಬಪೂಜಾರಿ, ಮಕ್ಕಳಂತೆ ಸಾಕಿ, ಬೆಳೆಸಿದ ತರಕಾರಿ ಧಾನ್ಮಗಳನ್ನು 

ಇಟ್ಟು ಗುರಿಕಾರನು ಶಹಭಾಸ್‌ಗಿರಿಯನ್ನು ಕಲೆಕ್ಟರರಿಂದ ಪಡೆದಿದ್ದಾನೆ (ಚಗುಬ. ೨೫). 

ಶಾಬಾಸ್‌ಗಿರಿ : ಅವನ ಕಾರ್ಯದಕ್ಷತೆಗೆ ಮೆಚ್ಚಿ ಅಧಿಕಾರಿಯು ಶಾಬಾಸ್‌ಗಿರಿಯನ್ನು 

ಕೊಟ್ಟರು (ರೂಢಿ). ಶಾಭಾಸ್‌ಗಿರಿ : ಸಾಚಾಇಸಮು ಅನ್ನಿಸಿ ಶಾಭಾಸ್‌ಗಿರಿ ಪಡೆದಿದ್ದೆ 

(ಚಿಂಗೂಲಿ. ೮೩). ಶಾಹಬಾಸುಗಿರಿ : ಇಂಗ್ಲಿಷರ ರಾಷ್ಟ್ರೀಯ ಚಿತ್ರದ ಸ್ವರದೊಡನೆ 

ದನಿಗೂಡಿಸಿ ಅವರು ಬಹುಮಾನ ಶಾಹಬಾಸುಗಿರಿಗಳನ್ನು ಪಡೆದರೇ? (ನಿಬಂಧ. ॥. ೨೯೭). 
(ಶಹಬಾಸು ( ಶಹಬಾಸ್‌) 4 -ಗಿರ್ಮಿ! 


ಶಹಭಾಸ್‌ "ಶಹಬಾಸ್‌' ನೋ. 

(ಜೀವರಂ. ೩೮). ಶಾಹಣೆ : ೧. ತಾ ಶಾಹಣೆ ಅಂಬೊ ಸೊಕ್ಕು ಬಹಳ ಅವಗ | |ಶಹಭಾಸ್‌ಗಿರಿ "ಶಹಬಾಸುಗಿರಿ' ನೋ. 

(ಶ್ರೀರಂಗ. ೪). ಶ್ಯಾಣಿ : ೨. ದೋಸ್ತಿಮಾರ್ಗದಿಂದ ನಮ್ಮ ಕಡೆ ವಬ್ಬ ಶ್ಯಾಣಗೃಹಸ್ತಗೆ |30| ಶಹರ "ಶಹರು' ನೋ. 

ಕಳುಹಿಸಿ (ರಾಜೇಂದ್ರ. ೯೫). ಶ್ಯಾಣ್ಯಾ: ೧. ಕಲಿತು ಚಲೋ ಶ್ಶಾಣ್ಮಾ ಆಗಿದ್ದೀ ಶಹರು, ಶಹರ, ಷಹರ, ಷಹರು (ನಾ). ನಗರ; ಪಟ್ಟಣ: ಲೋಹ - ಪಾಷಾಣ 

(ನಾಪೋಲೀ. ೧೩); ಏನ್‌ ತಿಳೀತೈತಿ ಅದರಾಗಲ್ಲಾ ನಿನಗ? ಭಾಳ ಶ್ಕಾಣ್ಮಾ ಅಂತ ನಿರ್ಮಿತ ಶಹರುಗಳ ನಿಶಿತದೀಪ್ತಿ (ನವ್ಮಧ್ಧ. ೨-೧೭); ಗಂಗಾಧರರಾಯನು ಶಹರಿನ 

ತಿಳಕೊಂಡಿಯೇನು? ( ಹೊಸಯಾ. ೨೫). [€- ಮರಾ. ಶಹಾಣಾ। ಅರಮನೆಯಲ್ಲಿದ್ದನು (ರೂರಾಣಿ ೬). ಶಹರ : ಅದು ನೈಸರ್ಗಿಕಸಂಪತ್ತಿನಿಂದ ಕೂಡಿದ 
ಶಹಣ್ಯಾ "ಶಹಣೆ' ನೋ. ನಾಡು. ಶಹರ ಪಟ್ಟಣಗಳಿಂದ ಅತಿ ದೂರೆ (ಹೇಮಂತ. ೧) : ಶಹರಗಳಲ್ಲಿ ಗಿರಣಿ 
ಶಹನ (ನಾ). [ಸಂಗೀತ] ಒಂದು ರಾಗದ ಹೆಸರು : ಶಹನ :- ೨೮ನೇ ಮೇಳಕರ್ತ |35| ಕಾರಖಾನೆಗಳಲ್ಲಿ . . . ದುಡಿದು ದುಖಪಡುವ ಅಸಂಖ್ಯ ಕೆಲಸಗಾರರೆಲ್ಲರೂ ಒಂದೇ 


ಹರಿಕಾಂಭೋಜಿಯಲ್ಲಿ ಜನ್ಮ . . . ಕರುಣಾರಸಪ್ರಧಾನರಾಗ (ಸಂಗೀಚಂ. ೧೫೯). 
(ಸಂ. ಶಹನಾ। 

ಶಹನಾಯ್‌ "ಶಹನಾಯಿ' ನೋ. 

ಶಹನಾಯಿ, ಶಹನಾಯ್‌ (ನಾ). ನಾದಸ್ವರದಂತಹ ಒಂದು ಬಗೆಯ ಊದುವ 
ವಾದ್ಮ : ಹೊಕ್ಕಳ ಹುರಿಯ ಕತ್ತರಿಸಿ ಮುಗಿಯೆ ಶಹನಾಯಿ ಆಗಸದ ಚಿಪ್ಪೊಡೆದು ಜೀವ 
ತೆರೆಯಿತು ಬಾಯಿ (ನಲಮು. ೭೨-೧೩) : ಇವರಲ್ಲಿದ್ದ ಶಹನಾಯಿ ಎಂಬ ಚಿಕ್ಕ ಓಲಗವನ್ನು 
ನುಡಿಸುವವನ ವಾದ್ಮದಲ್ಲಿ ಬಹಳ ಕಡಿಮೆ ದ್ರವ್ಯ ಹಿಡಿಸುತ್ತಿದ್ದಿತು (ರೂರಾಣಿ. ೬೮). 
ಶಹನಾಯ್‌: ಡೋಲು, ಶಹನಾಯ್‌, ತಾಳಗಳು ಸೂಕ್ತ ಹಿಮ್ಮೇಳ ಒದಗಿಸುತ್ತವೆ 
(ಭಾರಚಾ. ೧೦೯). (೯ ಪಾರ. ಹಿಂ. ಶಹನಾಈ।। 

ಶಹಬಾಸ್‌, ಶಬಾಸ್‌, ಶಬಾಸು, ಶಹಬಾಸು, ಶಹಭಾಸ್‌, ಶಾಬಾಸ್‌, ಶಾಭಾಸ್‌, 
ಶಾಭಾಸು, ಪಾಹಬಾಸು (ನಾ). ಲೇಸು, ಸರಿ, ಒಳ್ಳೆಯದು ಎಂಬ 


ಬಗೆಯ ದೈನ್ಯದ ದಡ್ಡಿಯಲ್ಲಿ ಕಟ್ಟಿದ ಜೀವಿಗಳು (ಮಾವಾದ. ೧೪೯). ಷಹರ : ಮುಂಬಯಿ 
ಷಹರದಲ್ಲಿ ಅನೇಕ ಪ್ರಕಾರದ ವ್ಮಾಪಾರಗಳು ನಡಿಯುತ್ತವೆ (ಮುಂಬವ್ಕಾ. ೧೨. ಪ್ರಸ್ತಾವನೆ). 
ಷಹರು : ಪುನಹ ಷಹರು ಕಸಬೆ ಸೋಮವಾರದ ಪೇಟೆ (ಎಕ. 1%. ಬೆಂಗಳೂ. ೩-೩; 1655); 
ಬೆಂಗಳೂರುಷಹರು ಮತ್ತು ಲಷ್ಕರುಗಳಲ್ಲಿಯೂ ಮೈಸೂರುರಾಜಧಾನಿಯಲ್ಲಿಯೂ 
ಮುನಿಸಿಪಾಲಿಟಿಗಳನ್ನೇರ್ಪಡಿಸಿದರು (ಮಹಾವಂ. ॥. ೧೧೨). 
[€- ಪಾರ. ಹಿಂ. ಮರಾ. ಶಹರ್‌] 

ಶಹಾ "ಶಹ' ನೋ. 

ಶಹಾಣೆ "ಶಹಣೆ' ನೋ. 

ಶಹಾನಿಶಿ (ನಾ). ಕೊನೆಯ ನಿರ್ಣಯ ; ಆಖ್ಕೆದು ತೀರ್ಮಾನ : ಎಡಕಿನ ಮನಿ 
ರಾಮರಾಯರ್ನೂ ಕರಸ್ರಿ, ಬಲಕಿನ ಮನಿ ಶ್ಕಾಮರಾಯರ್ನೂ ಕರಸ್ರಿ. ಆಗೇ ಹೋಗ್ಲಿ 
ಶಹಾನಿಶಿ (ಹೊಸಯಾ. ೧೧೩). [೯ ಮರಾ. ಶಹನಿಶಹ್‌, ಶಹಾನಿಶಾ] 


40 


ಶಾಣ್ಯಾ: ೧. ದೇವರಿದ್ದಾನ, ನಮ್ಮ ಗಣಪತಿ ಕಲಿತು ಶಾಣ್ಮಾ ಆದರ ಸಾಕು 
45 


ಶಹಾಪುರಿ 


ಶಹಾಪುರಿ (ನಾ). ಶಹಾಪುರ ಎಂಬ ಊರಿನ ಟಂಕಸಾಲೆಯಲ್ಲಿ ಮುದ್ರಿತವಾದ | | 


ನಾಣ್ಯ : ಬ್ರಿಟಿಶ ಸರಕಾರದ ಅಮಲು ಆದ ಬಳಿಕ . . . ಹದಿನಾರು ಪ್ರಕಾರದ 
ರೂಪಾಯಿಗಳು ನಡಿಯುತ್ತಿದ್ದವು. ಅವು-- ಔರಂಗಾಬಾದಿ, ೨. ಬಾಗಲಕೋಟ ಅಥವಾ 
ಮಲ್ಹಾರಶಾಹಿ, ೩ ಅಂಕುಶೀ, ೪. ಹಲ್ಲಿಶಿಕ್ಕಾ. ೫. ಶಾಹಪುರೀ, ೬. ಕಿತ್ತೂರ ಶಹಾಪುರೀ 
ಎಎ ೧೬ ಪೀರಖಾನಿ (ಕಭಾಗೆ. ೨೮೧). 
|೯- ಮರಾ. ಶಹಾಪುರೀ ನ ಶಹಾಪುರವೆಂಬ ಗ್ರಾಮಕ್ಕೆ ಸಂಬಂಧಿಸಿದ। 

ಶಹಾಮೃಗ (ನಾ). ೧. ಹದ್ದಿನ ತಲ, ರೆಕ್ಕೆಗಳು ಮತ್ತು ಸಿಂಹದ ಶರೀರವೂ 
ಉಳ್ಳುದೆಂದು ನಂಬಲಾದ ಗ್ರೀಕರ ಒಂದು ಪೌರಾಣಿಕ ಪ್ರಾಣಿ : (ಅ. 
೨. ಆಫ್ರಿಕಾ ಮತ್ತು ಅರೇಬಿಯಾದಲ್ಲಿ ಹಚ್ಚಾಗಿ ವಾಸಿಸುವ ಒಂದು ಬಗೆಯ 
ಪಕ್ಷಿ : ಉಷ್ಟ್ರ : ಏಶಿಯ, ಆಫ್ರಿಕಖಂಡಗಳೊಳಗಿನ ಎಸ್ತೀರ್ಣ ಮರುಪ್ರದೇಶಗಳೇ | 
ಶಹಾಮೃಗದ ಮೂಲಸ್ವಾನವು(ಮುಂಬಜು. ೪ ೧೮೭); ಏಳೆಂಟು ರೂಪಾಯಿಗೆ ಶಹಾಮೃಗದ | 
ಪುಚ್ಚದ ಹ್ಯಾಟು ಕೊಂಡು. ಹಳೆಯದಾದಾಗ ಮಾರಿದರೆ ಒಂದು ಬಿಲ್ಲಿ ಕೂಡ ಬರುವದಿಲ್ಲ | 

| ಪಾರ, ಶಾಹೇಮೃಗ ; ಮರಾ. ಶಹಾಮೃಗ। 

ಶಹಾವಲಿ (ನಾ). ಒಂದು ಬಗೆಯ ಸಸ್ಕ ; ಶತಾವರಿ : ಶೀಬಾರಿಬೇರು, ಶಹಾವಲಿ, 
ಆಪಾಢಿಬೇರು, ಆಹೇರು ಮಜ್ಜಿಗೆಗೆಡ್ಡೆ (ಮ್ಮಔಗಿ. ೧೦-೧೬೮). . (% 

ಶಳ 'ಶಲ' ನೋ. 

ಶಳಲು (ಕ್ರಿ). (1) : ಒಮ್ಮಯಳಲುವರೊಮ್ಮೆ ಬಳಲುವರೊಮ್ಮೆ ತೊಳಲುವರೊಮ್ಮೆ 
ಶಳಲುವರೂಮ್ಮೆ ಮೂರ್ಛಿಪರೊಮ್ಮೆ ಚೇತರಿಸೊಮ್ಮೆ ಪೊರಳುವರು (ತಿಮ್ಮಸ್ವೀ. ೩-೧೭). 

1? 

ಶಾಂಕರಿ (ನಾ). ಶಂಕರನ ಪತ್ನಿ ; ಪಾರ್ವತಿ : ಶಾಂಕರಿಗೆಸೆದುದು ಮುಂದಲೆ 
ಯೊಳಗರಳೆಲೆ ಬಹುರತ್ನನೂತ್ನ ಕಾಂತಿಗಳಿಂದಂ (೧೮ಕ. ೩-೮೧). |ಆ ಸಂ. ಶಂಕರೀ। 

ಶಾಂಖಕ (ನಾ). ಶಂಖದಿಂದ ಒಡವೆಗಳನ್ನು ಮಾಡುವವನು : ""ಶಾಂಖಿಕಃ. 
ಕಾಂಬವಿಕ; - ೨ ಶಂಖದಿಂದ ಕೈಬಳೇ ಮೊದಲಾದ್ದನ್ನು ಮಾಡಿ ಮಾರುವವನ ಪೆಸರು'' 
(ಸಿದ್ಧಾಂತಿ. ೩೧೦). [ಸಂ.1 

ಶಾಂಡಿಲ್ಯ (ನಾ). ೧. ಒಂದು ಬಗೆಯ ಮರ ; ಬಿಲ್ವಪತ್ರೆಯ ಮರ : 
``ಬಿಲ್ವಃ, ಶಾಂಡಿಲ್ಕಃ , ಶೈಲೂಷಃ, ಮಾಲೂರ;, ಶ್ರೀಫಲಃ - ೫ ಬೆಲ್ಲವತ್ತದ ಮರ, 
ಬಿಲ್ವವೃಕ್ತ'' ` (ಸಿದ್ದಾಂತ. ೧೧೯೩. ೨. ಒಬ್ಬ ಮಹರ್ಷಿಯ ಹೆಸರು: 
ಶಾಂಡಿಲ್ಕನೆಂಬ ಮುನಿಯೊರ್ವನತ್ಮಂತಪಾಷಂಡಮತಮಂ ಹರಿಸದಿಂ ನೆಗಳ್ಲಿ 
(ಆರಾಚ. ೩ -೮-೯). 1ಸಂ.1 

ಶಾ:ತ (ಗು). ೧. ಉಪಶಮನಗೊಂಡ; ಸಮಾಧಾನ ಹೊಂದಿದ. 
೨. ತಳಮಳವಿಲ್ಲದ ; ಕ್ಷ್ಪೋಭೆಯಿಲ್ಲದ : ಚಿದ್ರಾಮಾವರಕಾಂತ ಶಾಂತಶಿವನಂ 
ಸೋಮಾಭಿರಾಮಾಂಗನಂ ಹೃದ್ರಾಜೀವದೊಳಿಟ್ಟು ನಾಡೆ ನೆನೆದಂ ಮುದ್ರಾಜನುರ್ವೀಶ್ವರಂ 
(ಹಮ್ಮಿರ. ೨-೭): ಶಾಂತಗಾಂಭೀರ್ಯದಲಿ. ಭದ್ರರೂಪದಲಿ, ತನುಕಾಂತಿಯಲಿ ಮೆರೆದನಾ 
ಶ್ರೀರಾಮಚಂದ್ರನಂಬರಮಹಾಮಂಡಲಮೆ ಮೂರ್ತಿವೆತ್ತಂತೆ (ಶ್ರೀರಾಮಾ. ೨೬-೬೮೧). 
೩. ಅಂತ್ಕವಾದ; ಕೊನೆಗೊಂಡ. ೪. (ದೀಪ ಮೊದಲಾದುವುಗಳ 
ವಿಚಾರದಲ್ಲಿ) ನಂದಿದ ; ಆರಿದ. ೫ ಮೃದುವಾದ ; ಕೋಮಲವಾದ. | 
೬. ಸಾಧುವಾದ; ಸಭ್ಯ. ೭. ವಾಸಿಯಾದ; ಗುಣವಾದ. ಆ. ತಡೆಯಲ್ಪಟ್ಟ; 
ನಿಲ್ಲಿಸಲ್ಪಟ್ಟ. ೯. ಸತ್ತ; ಗತಿಸಿದ. ೧೦. ನಿಶ್ಶಬ್ದವಾದ; ಸದ್ದಿಲ್ಲದ. (ನಾ). 
೧೧. ಪಂಚೇಂದ್ರಿಯಗಳನ್ನು ಗೆದ್ದವನು; ಜಿತೇಂದ್ರಿಯ: ಬಲುಮೊಲೆಯ 
ಸೋಂಕಿನಲಿ ಶಾಂತರ ತಲೆಕೆಳಕ ಮಾಡುವೆವು (ಕುವ್ಮಾಅ. ೧೮-೧೪). ೧೨. ಪಶ್ಚಿಮ 
ದಿಕ್ಕು; ಪಡುವಲು: ಮರಸರ್ಪಂ . . . ಶಾಂತದೊಳ್‌ ತೋರ್ಪೊಡೆ ನೃಪತಿ ಜಯಂ 
(ಲೋಕೋಪ. ೪-೪೦). ೧೩. [ಕಾವ್ಮಮಾ। ನವರಸಗಳಲ್ಲಿ ಒಂದು : ವೀರಾದ್ಭುತ 
ಕರುಣಾ ಶೃಂಗಾರಭಯಾನಕರೌದ್ರ ಬೀಭತ್ಸಮಹಾಸಾರತರ ಹಾಸ್ಮಶಾಂತಾಧಾರಂ 
ನವವಿಧವಿಕಲ್ಪಮಾ ರಸಮಾರ್ಗಂ (ಕವಿರಾ. ೩-೧೮೮); ಸಮಭಾವ ಪ್ರಭವಂ 
ಶಾಂತಮಕ್ಕುಮಂತಾ ಸಮತ್ವಮುಂ ವರ್ತಿಸುಗುಂ ಸಮನಿಸಿ ಸಮ್ಮಗ್‌ಜ್ಞಾನಂ ತಮಮಂ 
ರಾಗಮುಮನಲೆದು ತೊಲಗಿಸೆ ಮನದಿಂ (ಕಾವ್ಠಾವ. ೮೨೮). ೧೪. [ತತ್ತ್ವಶಾ] ಶಾಂತ, 


(ಗೋಯಾತ್ರೆ. ೩೩). 


೮೦೯೫ 


10 


20 


2s 


35 


4s 


ಶಾಂತಾಗಮ 


ಉದಿತ, ಮತ್ತು ಅವೃಪದೇಶ್ಯ ಎಂಬ ಮೂರುಬಗೆಯ ಭಾವನೆಗಳಲ್ಲಿ 

ಒಂದು : ಶಾಂತ ಉದಿತ ಅವ್ಕಪದೇಶ್ಶಗಳೆಂಬ ಈ ಮೂರುವಿಧ ಭಾವನೆಗಳಿಗೆ 

ಫಲವಾಗಿ ಜ್ಯೋತಿಷ್ಮ ಶೀ ಎಂಬುದು ನಾಲ್ಕನೆಯ ಸಿದ್ದಿ. ಇದರಲ್ಲೇ ವಿವೇಕ ಸಾಕ್ಷಾತ್ಕಾರವು 
(ಹಿಂದಸಾ. ೧೦೮). 

ಶಾಂತಂಪಾಪಂ ಎ ಕೆಡಕು ಪರಿಹಾರವಾಗಲಿ, ಅಮಂಗಳವುಂಟಾಗದಿರಲಿ 

ಎಂಬ ಅರ್ಥದಲ್ಲಿ ಹೇಳುವ ಮಾತು: ಶಾಂತಂ ಪಾಪಂ. ಶಾಂತಂ ಪಾಪಂ, ಅಕ್ಕನಿಗೆ 
ಮಂಗಳವಾಗಲಿ. . . ಎಂತಹ ಭೀಕರವಾದ ಮಾತನ್ನಾಡಿದೆ ! (ಶಾಂತಲಾ. ೬೭). 1ಸಂ.1 

ಶಾಂತಕಲ್ಯಾಣಿ (ನಾ). [ಸಂಗೀತ| ಒಂದು ರಾಗದ ಹೆಸರು: ಶಾಂತಕಲ್ಮಾಣಿ 
ರಾಗವು ಯಾವಾಗಲೂ ಹಾಡುವಂತಹದು | ಚತುವ್ರ ೧೪೩). ಸಂ. ಶಾಂತಕಲ್ಮಾಣೀ। 

ಶಾಂತಗುಣ (ನಾ). ೧. ಸಮಾಧಾನವಾಗಿರುವ ಗುಣ ; ಸಮಚಿತ್ತ. 
೨. ಸೌಮ್ಮಸ್ವಭಾವವುಳ್ಳವನು : ಶಾಂ (ಪಾಠಾ. ಕಾಂ) ತಗುಣನೆಟ್ಟು ಪೋಗಿ ಕರಂ 
ತಡೆದಂ ಸಚಿವನೇಕೆ ತಡೆದನದೆಲ್ಲಿರ್ಪಂ ತಿಳಿಪಿಮೆಂದೊಡೆ (ವಾರ್ಶವು. ೪-೮೪). [೫.| 

ಶಾಂತತೆ (ನಾ). ಎ ಶಾಂತಗುಣ ೧ : ಶಾಂತತೆಯನೆ ತಳೆದುಂ ರೂಪಿಂತಿದು ಕಾರ್ಗಾಲ 
ಮಿಂಚದೆನೆ ಕಣ್‌ ಕೋರೈಪಂತಿರೆ ಪೊಳೆಯುತ್ತಿರ್ದಪುದೆಂತಕ್ಕುಮೊ ತಪದ ಮಹಿಮೆ 
ಮುನಿಪುಂಗವನಾ (ಉದಂಪೂ. ೨೪೭); ಆಲರ್ವ ಮುಕ್ತಿಯದೆಲ್ಲಿಯದು ನಿಶ್ಚಲಿತ ಶಾಂತತೆ 
ಎಲ್ಲಿ ಹೊಕ್ಕಡೆ ತೊಲಗುವುದೆ ಸಕಳೇಶ ನೀ ಮಾಡಿದ ಮಹಾಮಾಯೆ (ಬಸಪು. ೨೦-೨೫). 

[ಸಂ. ಶಾಂತತಾ] 

ಶಾಂತಪ್ರಾಸ (ನಾ). [ಛಂದ] ಒಂದು ಬಗೆಯ ಪ್ರಾಸ; ಭಿನ್ನಸ್ವರಗಳೊಡನೆ 
ಸೇರಿದ ವಿಜಾತೀಯ ದ್ವಿತ್ವಪ್ರಾಸಾಕ್ಷರ : ಶಾಂತಪ್ರಾಸದ ಭೇದಮದಿಂತಕ್ಕುಂ 
ವರ್ಗದಕ್ಕರಂಗಳ್‌ ನಾಲ್ಕುಂ ಸಂತಮಿರೆ ಪೇಟ್ವ ತಾಣದೊಳಂತಕ್ಕುಂ ಪ್ರಾಕ್ತನೋಕ್ತ 
ವರ್ಗಪ್ರಾಸಂ (ಎರಾ. ೨-೩೭). |ಸಂ.1 

ಶಾಂತಬಿಲಹರಿ (ನಾ). [ಸಂಗೀತ] ಒಂದು ರಾಗದ ಹೆಸರು : ವಸಂತಭೈರವಿ 
ಶಾಂತಬಿಲಹರಿ ನಾದರಾಮಕ್ರಿಯೆಯೆಂಬ ಮೂಲುಂ ರಾಮಕ್ರಿಯೆಯ ಮಿಶ್ರರಾಗಂಗಳು 
(ವಿವೇಕ. ೨೬೫). (ಸಂ. ಶಾಂತಬಿಲಹರೀ। 

ಶಾಂತಮನ (ನಾ). ನೆಮ್ಮದಿಯಾದ ಮನಸ್ಸುಳ್ಳವನು ; ನಿರ್ವಾಕುಲಚಿತ್ತ: 
ಬುಧಸಂತತಿಗಪ್ಪಂತು ಪೇಟ್ತನಿದಂ ಶಾಂತಮನಂ ಕವಿತಾಗುಣೋದಯಂ (ಕಾವ್ಮಾವ ೪೨೨). 

(ಸಂ. 

ಶಾಂತಮಾನಸ (ನಾ). ಎ ಶಾಂತಮನ : ಈ ನರೇಶ್ವರಂ . . . ಪ್ರಚೆಗಳಂ ನಿಜಪುತ್ರರ 
ಪೋಷಿಪಂದದಿಂ ನಡಸಿ ವಿವಿಕ್ತಮಾದೆಡೆಯ ಸೇವಿಸುವಂ ಸಲೆ ಶಾಂತಮಾನಸಂ 

[ಸಂ.1 

ಶಾಂತರಸ (ನಾ). [ಕಾವ್ಮಮಾ। ನವರಸಗಳಲ್ಲಿ ಒಂದು : ಕೇಸರಿಣೀಸ್ತನ್ಮ 
ಮನನ್ಮ್ನವನ್ಮಗಜಪೋತಾನೀಕಮುಂಡಾಡೆ ಶಾಂತರಸಂ ಪೊಂಪುಲ್‌ಮೋದುದಾ 
ಮುನಿಪನಿಂ ತತ್ಕಾಂತಕಾಂತಾರದೊಳ್‌ (ಆದಿಪ. ೯-೯೭); ಅಭಿನವಗುಪ್ತನ ಕಾಲಕ್ಕೆ 
. -. ಆವನು ಶಾಂತರಸವನ್ನು ಒಪ್ಪಿ ಅದಕ್ಕೆ ಅಗ್ರಸ್ಮಾನವನ್ನು ಕೊಟ್ಟನು (ಭಾರಮಾ. ೪೧೭). 

[ಸಂ.1 

ಶಾಂತಾಂತರಂಗ (ನಾ). ಎ ಶಾಂತಮನ : ಓಮಚೂಳಂ ಕುರುಳ್ಪರಿಯೋಡಿದನಿತ್ತ 
ಶಾಂತಾಂತರಂಗಂಗೆ ಕನಕಶಾಂತಿಮುನಿಮುಖ್ಯಂಗೆ ಪೊಡೆವಟ್ಟು ಧರಣೀಂದ್ರಂ ಪೋಗೆ 
(ಶಾಂಿಪು ೯-೨೧ ವ). |[]ಸಂ.1 

ಶಾಂತಾಂಶು (ನಾ). ಸೌಮ್ಮವಾದ ಕಿರಣಗಳುಳ್ಳವನು ; ಚಂದ್ರ : ವಾರಕಾಂತೆಯರು 
ಶಶಿಯ ತಮ್ಮಾಸ್ಕಕ್ಕೆ ಪೋಲಿಸುವರೆಂದು ಗಗನಕ್ಕೆ ನೆಗದು ಶಾಂತಾಂಶುವಿನ 
ನೋಡಿರಮಮೆಂದು ಮರಳಿ ಬರ್ಪಂತೆ . . . ಉಯ್ಕಲೆಯ ಜಡಿದೊದೆದು 
ತೂಗತಲಿರ್ದರಂಬರವ ಚುಂಬಿಪಂತೆ (ನವಮೋ. ೧೭-೩೬). [ಸಂ.] 

ಶಾಂತಾಗಮ (ನಾ). [ಶೈವ] ಇಪ್ಪತ್ತೆಂಟು ದಿವ್ಮಾಗಮಗಳಲ್ಲಿ ಒಂದು : 
ಆ ಸಿದ್ದಾಂತಭೇದಂಗಳಾವಾವವೆಂದೊಡೆ ಕಾಮಿಕಾಗಮ . . . ಶಾಂತಾಗಮ 
ಸರ್ವೋಕ್ತಾಗಮ ಪಾರಮೇಶ್ವರಾಗಮ ಕಿರಣಾಗಮ ವಾತೂಲಾಗಮವೆಂಬವೇ 
ಇಪ್ಪತ್ತೆಂಟು ದಿವ್ಕಾಗಮಂಗಳಕ್ಕುಂ (ಏವೇಕ. ೬೨). [ಸಂ.] 


(ಶಾಶುಂತ. ೬೨-೧೦೫). 


ಶಾಂತಾತ್ಮ 


ಶಾಂತಾತ್ಮ (ನಾ). ಎ ಶಾಂತಮನ : ಶಾಂತಾತ್ಮ ಮದುವೆನಿಲ್‌ ನೀ ನಿಂತೆನ್ನ 
ಗೃಹಸ್ತಧರ್ಮದಿಂದಂ ನೀನೆಂತಂತೆ ಸಲೆ ನೆಗಟ ಜಗತೀಸಂತತಿ ನಿಲೆ ನಿನ್ನ ಧರ್ಮಸಂತತಿ 
ನಿಲ್ಕುಂ (ಆದಿಪು. ೮-೧೩) : ಶಾಂತಾತ್ಮಂಗೆಸದುದು ತಪಂ ( ಜಂದ್ರಪು ೧೧-೧೦೫: ಶಾಂತಾತ್ಮ 
ನಿನ್ನ ಸುತೆ ದುಷ್ಕಂತನ ಕೈವಿಡಿದು ಧರಿಸಿ ಗರ್ಭವನುರ್ವಿಸಂತೋಷಾರ್ಥಂ ಮರೆದಪಳ್‌ 
(ಶಾಕುಂತ. ೪೯-೮೨). [ಸಂ. ಶಾಂತಾತ್ಮನ್‌। 

ಶಾಂತಿ (ನಾ). ೧. ನೆಮ್ಮದಿ ; ಚಿತ್ತಸ್ವಾಸ್ಥೃ. ೨. ತಾಳ್ಮೆ ; ಸೈರಣೆ : ಶಾಂತಿಯೇ 

ನಿಮ್ಮ ಚರಣದ ಚಿಂತೆಯೇ ಮನೆವಾರ್ತೆ (ಉವ್ನಾಅ. ೫-೧೯): ಶಾಂತಿಯಿಂ ಸುಖ 
ದು:ಖವುಭಯವನಿಂತು ಸೈರಿಸುವುದೆ ತಿತಿಕ್ಷೆಯು (ಗಗತಾ. ೩ ೨೫. ೩. (ಭಾವೋದ್ರೇಕ 
ಮೂದಲಾದುವನ್ನು) ಉಪಶಮನ ಮಾಡುವುದು; ಸಮಾಧಾನಪಡಿಸುವುದು. 
೪. ಅನಿಷ್ಟಪರಿಹಾರಕ್ಕಾಗಿ ಮಾಡುವ ಜಪ, ತಪ, ಹೋಮ ಮುಂತಾದ 
ವಿಧಿ : ಏನ ಮಾಡುವೆ ಎನ್ನ ಪುಣ್ಮದ ಫಲವು ಶಾಂತಿಯ ಮಾಡಹೋದರೆ ಕೂಡೆ 
ಬೇತಾಳನಾಯಿತ್ತು (ಬಸವ. ೫೨೬) ; ತತ್ತಮಯೋಚಿತಶಾಂತಿಯನುತ್ಸವದಿಂ ಮಾಡಿ 
ವಿವಿಧರಕ್ಷಾವಿಧಿಯಂ ವತ್ನ್ಸಂಗೆ ನೆಗಟ್ಲು ಸಕಲಸುಹೃತ್ಸಂತತಿ ಪರಸೆ ನಂದನಿರ್ದಂ 
ಸುಖದಿಂ (ಜಗವ. ೩-೨೬) : ಆನುಡಿಗೆ ರಾಜಂ ನೊಂದು, ಮೇಣ್‌ ಶಾಂತಿಯೇನೆಂಬುದುಂ 
(ರಾಮಕ್ಕ. ೬೬ ೨೬). ೫. ಒಳ್ಳೆಯ ಅದೃಷ್ಟ ; ಸೌಭಾಗ್ಯ. ೬. ಕೋಮಲತೆ ; 
ಮೃದುತ್ವ: (8). ೭. ವಿರಾಮ ; ವಿಶ್ರಾಂತಿ : (8. ಆ. ಮೌನ; ನೀರವತೆ: (8). 
೯. ಯುದ್ದದ ಗಲಭೆಯಿಲ್ಲದ ಪರಿಸ್ಥಿತಿ : ಅಕ್ಕಪಕ್ಕದ ದೇಶಗಳು ಪಂಚಶೀಲವನ್ನು 
ಅನುಸರಿಸಿದರೆ ಶಾಂತಿ ಸಾಧ್ಯವಾಗುತ್ತದೆ (ರೂ). ೧೦. (ಕರಾ) ದೇವಾಲಯದ 
ಅರ್ಚಕ, - ಪೂಜಾರಿ : ಅವರಿಗೆ ಮಲೆಯಾಳದ ತಿರಿಚೂರಿನಲ್ಲಿ ಶಾಂತಿಯ ಕೆಲಸ 
(ಮೊಮುಗು. ೧೨). ೧೧. [ಶೈವ] ನಿಯತಿ, ವಿದ್ಕಾ, ಪ್ರತಿಷ್ಠಾ, ಶಾಂತಿ ಮತ್ತು 
ಶಾಂತ್ಮತೀತ ಎಂಬ ಪರಶಿವನ ಐದು ಕಲೆಗಳಲ್ಲಿ ಒಂದು: ಷಡ್ಗುಣೈಶ್ವರ್ಯ 
ಸಂಪನ್ನನಾದ ಪರಮೇಶ್ವರನು ನಿಯತಿ, ವಿದ್ಮಾ, ಪ್ರತಿಷ್ಠಾ, ಶಾಂತಿ, ಶಾಂತ್ಮತೀತಗಳೆಂಬ 
ಐದು ಕಲೆಗಳಿಗಾಶ್ರಯವಾದ ಸದ್ಯೋಜಾತ. ವಾಮದೇವ. ಅಘೋರ, ತತ್ಪುರುಷ, 
ಈಶಾನಮುಖಗಳಿಂದ . .. ಭಕ್ತಾನುಗ್ರಹ ಮಾಡುತ್ತಾನೆಂಬುದು ಶೈವಾಗಮದ ಸಿದ್ದಾಂತ 
(ಭಾರದ. ೭೫. ೧೨. [ಜೈನ] ಇಪ್ಪತ್ತುನಾಲ್ಕು ಜನ ತೀರ್ಥಂಕರರಲ್ಲಿ 
ಹದಿನಾರನೆಯವನು : ತಜ್ಜಿನಚಕ್ರವರ್ತಿ ಜಿನನಾಥಂ ಷೋಡಶಂ ಧರ್ಮಚಕ್ರ 
ನಿಯುಕ್ತಂ ಭರತೋರ್ವಿಗಿಂತು ಸಲೆ ನೋಂತಂ ಶಾಂತಿಶತೀರ್ಥೇಶ್ವರಂ (ಶಾಂಿಪು ೧-೧೬); 
ವೃಷಭ ಅಜಿತ... ಶಾಂತಿ... ವರ್ಧಮಾನರೆಂಬಿಪ್ಪತ್ತುನಾಲ್ಕು ತೀರ್ಥಕರರ್‌ 
(ಚಾಪೂಪು. ೪೦೨). ೫0. 

ಶಾಂತಿಕ (ನಾ). ಎ ಶಾಂತಿ ೪ : ಶಾಂತಿಕ ಪೌಷ್ಟಿಕಕ್ರಿಯಾಕುಶಲನಂ ಧರ್ಮಕಾರ್ಯಾದಿ 
ಕುಶಲನುಮಪ್ಪ ಬುದ್ದಿಸಾಗರನೆಂಬ ಪುರೋಹಿತರತ್ನಮುಂ (ಆದಿಪು ೧೧-೩ ವ) ; ಷಟ್ಟದ 
ನಿಬದ್ರರುಂಕಾರೈಕಾಕ್ಷರದಿವೃಮಂತ್ರದಿಂದಂ ವಿರಚಿಸಿದನೊ ಮನಸಿಜಂಗೆ ಮಧು 
ಶಾಂತಿಕಮಂ (ಮಲ್ಲಿಪು. ೫-೫) : ದಾನಂಗೊಟ್ಟಾ ದ್ವಿಜರಿಂ ಗೆಯ್ಕಿಸುಗೆ ಹೋಮಮಂ 
ಶಾಂತಿಕಮಂ (ಅಶ್ವಶಾ. ೪-ಖ್‌.). 1೫0.1 

ಶಾಂತಿಕಕ್ರಿಯೆ (ನಾ). ಅನಿಷ್ಟಪರಿಹಾರಕ್ಕಾಗಿ ಮಾಡುವ ದಾನ, ಧ್ಕಾನ, ಪೂಜೆ, 
ಸಂತರ್ಪಣೆ ಮೊದಲಾದ ಕರ್ಮ: ಭಗವದರ್ಹದಭಿಷೇಕ ಮುನಿಪೂಜನ . . . 
ಸಂತರ್ಪಣಾದಿ ಶಾಂತಿಕಕ್ರಿಯೆಗಳಂ ನೆಗಟ್ದು (ಆದಿಪು. ೧೫-೪೮ ವ). [ಸಂ. ಶೌಂತಿಕಕ್ರಿಯಾ] 

ಶಾಂತಿಕರ್ಮ (ನಾ). ಎ ಶಾಂತಿಕಕ್ರಿಯೆ : ಸಕಲಮಹೀವಲಯಕ್ಕೆ ಶಾಂತಿಕರ್ಮಂ 
ಬಲಮೆನಿಸಲ್‌ ಚಾತಕರ್ಮಮೇಂ ನೆಜ'ದತ್ತೋ (ಆದಿಪು ೧೧-೫): ಗೋಪಿ ಬಂದು... 
ತೆತ್ಯಮಳಾಕ್ಷನನೆತ್ತಿಕೊಂಡು ಭೂಂಕರಿಸಿ ನಿಜೇಶ್ವರಂಗಟೌಪಿ ಮಾಡಿಸಿದಳ್‌ ಬಹುಶಾಂತಿ 
ಕರ್ಮಮಂ (ಜಗವಿ. ೩-೩೨): ಸ್ಮೃತಿಗಳು ಬ್ರಹ್ಮಚಾರಿಯ ಜೀವನ . . . ಆಪದ್ರರ್ಮ, 
ಪ್ರಾಯಶ್ಚಿತ್ತ ಮತ್ತು ಶಾಂತಿಕರ್ಮಗಳನ್ನೂ ವಿವರಿಸುತ್ತವೆ (ಭಾರದ. ೫೭). 

(೫೦. ಶಾಂತಿಕರ್ಮನ್‌] 

ಶಾಂತಿಕೆ (ನಾ). ಸಮಚಿತ್ತ ; ಸಮತೆ: ವಿವೇಕದಿಂಪು ವಿಕಸಿತಸುಮತಿಯಲಂಪು 
ಶಾಂತಿಕೆಯರಳ ಪೊಸಕಂಪು (ಬಸಪ ೬-೪). [ಶಾಂತ + - ಇಕೆ] 

ಶಾಂತಿಧನ (ನಾ). ನೆಮ್ಮದಿಯೇ ಸಂಪತ್ತಾಗಿ ಉಳ್ಳವನು : ಶಾಂಶಿಪುರಾಣದ 


ಮ್‌ 


ಮಂ 


೮೦೯೬ 


ಮ್ಲ ಮಾ ಹಾಸಾಸಸಾೂಸ)್ಣೂಾಗಾಕಾಣಾ. 


ಶಾಂತೇಕ್ಷಣ 


ನಿರ್ವಾಣಂ ತಕ್ಕುದೆ ಮಲ್ಲಪಯ್ಕನಿಂ ತದನುಜನಿಂ ಶಾಂತಿಧನ ಪುನ್ನಮಯ್ಯನಿನೇಂ 
ತಮ್ಮುತ್ತಿರ್ವರುಂ ಕೃತಾರ್ಥರೊ ಜಗದೊಳ್‌ (ಶಾಪ. ೧-೫೨). [ಸಂ.1 
| ಶಾಂತಿಪರ್ವ (ನಾ). ೧. ಸಮಾಧಾನದ ಉತ್ಸವ, - ಹಬ್ಬ : ವೇದವಿದರುದ್ಕೋಗ 
|. ಷರ್ವಂ ವೇದಿಸುವರಿಗೆ ಶಾಂತಿಪರ್ವಂ ಮೇದಿನಿಯೊಳಖಿಳಾಗಮಜ್ಞರ ಕರ್ಣಪರ್ವವಿದು 
| (ಬಸಪು. ೫-೨). ೨. ಮಹಾಭಾರತದ ಹನ್ನೆರಡನೆಯ ಪರ್ವ; ಯುಧಿಷ್ಠಿರನಿಗೆ 
ಭೀಷ್ಮನು ಸಮಾಧಾನ ಹೇಳುವ ಪರ್ವ: ಕರ್ನಾಟ ಕೃಷ್ಣರಾಯಭಾರತಕಥಾಮಂಜರಿ 
| ಯೊಳ್‌ ಶಾಂತಿಪರ್ವವು ಸಮಾಪ್ತವಾದುದು (ತಿಮ್ಮಶಾಂ.೧೭-೮೬೩). (ಸಂ. ಶಾಂತಿಪರ್ವನ್‌। 
| ಶಾಂತಿಪಾಠ (ನಾ). ೧. ಶಾಂತಿಮಂತ್ರಗಳನ್ನು ಪರಿಸುವಿಕೆ : ""ಅಗ್ನಯೇ ನಮಃ'' 
| ಎಂಬ ಶಾಂತಿಪಾಠವನ್ನು ಒಂದು ಶಾಸನದಲ್ಲಿ ಕಾಣಬಹುದಾಗಿದೆ (ಶಾಸಗಿ. ೬೬). 
೨. ಶಾಂತಿಯನ್ನು ಸಾರುವುದು : ಭಾರತದ ಶಾಂಶಿಪಾಠದಿಂದಲೇ ಜಗತ್ತು 
ಉಳಿಯಬಲ್ಲುದೆಂದು ಪಾಶ್ಚಾತ್ಮರೂ ಅರಿತುಕೊಳ್ಳುತ್ತಿದ್ದಾರೆ (ಭಾರದ. 7೮೧). |ಸಂ.1 
ಶಾಂತಿಪಾಲಕ (ನಾ). ನೆಮ್ಮದಿಯನ್ನು ಕಾಪಾಡುವವನು : ಆ ಬಡಾವಣೆಯಲ್ಲಿ 
ಉಂಟಾದ ಕೋಮುಗಲಭೆಯು ಹಲವಾರು ಶಾಂತಿಪಾಲಕರಿಂದ ನಿಂತಿತು (೧4). [ಸಂ. 
ಶಾಂತಿಪಾಲನೆ (ನಾ). ನೆಮ್ಮದಿಯನ್ನು ರಕ್ಷಿಸುವುದು : ಚುನಾವಣೆಯ 
ಸಮಯದಲ್ಲಿ ನಾಗರಿಕರು ಶಾಂತಿಪಾಲನೆಯನ್ನು ಮಾಡಬೇಕೆಂದು ಹಿರಿಯ 
ಪೋಲೀಸ್‌ ಅಧಿಕಾರಿಯು ಮನವಿ ಮಾಡಿಕೊಂಡಿದ್ದಾರೆ (ರೂಢಿ). [ಸಂ. ಶಾಂತಿಪಾಲನ। 
ಶಾಂತಿಭಂಗ (ನಾ). ನೆಮ್ಮದಿಯ ನಾಶ; ಗೊಂದಲ : ಸಭೆಯಲ್ಲಿ ಶಾಂತಿಭಂಗ 
ಮಾಡಿದವರನ್ನು ಹೊರಹಾಕಲಾಯಿತು (ರೂಡಿ). (ಸಂ.] 
ಶಾಂತಿಮಂತ್ರ (ನಾ). ೧. ಅನಿಷ್ಟನಿವಾರಣೆಗಾಗಿ (ವೈದಿಕಧರ್ಮದಲ್ಲಿ) ಪಠಿಸುವ 
ಕೆಲವು ಮಂತ್ರಗಳಲ್ಲಿ ಒಂದು. ೨. (ಆಲಂ) ಸಹನೆಯ ಉಪದೇಶ : 
“ಹಾಗೆಲ್ಲ ಹೊಡೆದಾಡಬಾರದು, ಇದರಿಂದ ಒಳ್ಳೇದಾಗೋಲ್ಲ'' ಎಂದು ಮಾತ್ರ ಹೇಳಿದ. 
ಇನ್ನು ಹೆಚ್ಚಾಗಿ ಅವನಿಗೆ ಶಾಂತಿಮಂತ್ರವನ್ನು ಬೋಧಿಸಿ ಪ್ರಯೋಜನವಿರಲಿಲ್ಲ 
( ಮಾರ್ಗದ. ೧೦೪). [ಸಂ.1 
ಶಾಂತಿಮಜ್ಜನ (ನಾ). ಅನಿಷ್ಟನಿವಾರಣಾರ್ಥವಾಗಿ ನಡೆಸುವ ಶಾಂತಿಕರ್ಮದ 
ಸಂದರ್ಭಗಳಲ್ಲಿ ಮಾಡುವ ಮಂತ್ರಪೂತವಾದ ತೀರ್ಥೊೋದಕದ ಸ್ನಾನ: 
ೇತಳೋದಕದಿಯೆಲೆ ಶಾಂತಿಮಜ್ಜನವೆರೆದನಸುರೇಂದ್ರನು (ನವಮೋ. ೧೯-೨೨). [ಸಂ.| 
ಶಾಂತಿಮರ (ನಾ). ಒಂದು ಬಗೆಯ ಮರ : ತಾರೇಮರ. ಶಾಂತಿಮರ 
| (ಮೈಔಗಿ. ೭೪-೧೫೧೧). (4 ತುಳು. ಶಾಂತಿಮರ, ಸಾಂತಿಮರ] 
ಶಾಂತಿಮುದ್ರೆ (ನಾ). ಮಂತ್ರಶಾಸ್ತ್ರ ಪ್ರಸಿದ್ಧವಾದ ಒಂದು ಬಗೆಯ ಹಸ್ತಮುದ್ರೆ: 
ಶಾಂತಿಮುದ್ರೆ ಆವಾಹನಮುದ್ರೆ . . . ಆಚ್ಛಾದನಮುದ್ರೆ ಸಂಹಾರಮುದ್ರೆಯೆಂಬಾದಿ 
ಯಾಗಿ ಸಕಲಮುದ್ರೋಪಮುದ್ರಾಬಂಧಲಕ್ಷಣಂಗಳಂ ಗುರುಮುಖದಿಂದಟ್‌ತು 
(ವಿವೇಕ. ೧೦೬). (ಸಂ. ಶಾಂತಿಮುದ್ರಾ) 
ಶಾಂತಿವಲಯ (ನಾ). ೧. ಯುದ್ಧದ ಚಟುವಟಿಕೆಗಳಿಲ್ಲದ ಪ್ರದೇಶ; 
ಯುದ್ಧವಿರಾಮ ಪ್ರದೇಶ :ಆ ಪ್ರದೇಶವನ್ನು ಶಾಂತಿವಲಯವೆಂದು ಘೋಷಿಸಲಾಗಿದೆ 
(ರೂ). ೨. [ಭೂಗೋಳ] ಒಂದು ಭೂಪ್ರದೇಶ : ಈಶಾನ್ಮ ವಾಣಿಜ್ಯಮಾರುತ 
ಕ್ಷೇತ್ರದ ಉತ್ತರತುದಿಯಲ್ಲಿರುವ ಶಾಂತಿವಲಯಗಳು (1%:೧-೬೬೬46 ಇಂಕಾ). [ಸಂ.] 
ಶಾಂತಿವಾಚನ (ನಾ). ಮಂಗಳಕರವಾದ ಪಠನ : ಸುಲಗ್ನಾಸ್ಸಾವಧಾನ, 
ಸುಮುಹೂರ್ತಾಸ್ಸಾವಧಾನ ಎಂದು ಪುರೋಹಿತರೂ ಬ್ರಾಹ್ಮಣರೂ ಶಾಂತಿವಾಚನ 
ಮಾಡುತ್ತಿರಲು . . . ತೆರೆಯು ಒಂದು ಪಕ್ಕಕ್ಕೆ ಸರಿಯಿತು (ಶಾಂತಲಾ. ೧೦೮). [ಸಂ.] 
ಶಾಂತೆ (ನಾ). ೧. ಪಾರ್ವತಿಯ ಹೆಸರು: ಇದೇ ಶಕ್ತಿಯೇ . . . ಇಚ್ಛಾ, ಜ್ಞಾನ, 
ಕ್ರಿಯಾರೂಪದಿಂದ ಭೇದವನ್ನು ತೋರಿಸಿದರೂ ಸಮಪ್ಟರೂಪದಲ್ಲಿ '"ಶಾಂತಾ'' 
ಎನಿಸಿಕೊಳ್ಳುವಳು (ಭಾರದ. ೨೨೨). ೨. ಯಷ್ಕಶೃ೦ಗನ ಹೆಂಡತಿ. ೩. ಒಂದು 
ಬಗೆಯ ಹುಲ್ಲು. ೪. [ಸಂಗೀತ] ಒಂದು ನಿರ್ದಿಷ್ಟ ಶ್ರುತಿ. (ಸಂ. ಶಾಂತಾ। 
ಶಾಂತೇಕ್ಷಣ (ನಾ). (ಕತ್ತಲೆಯಿಂದ) ಕಣ್ಣು ಕಾಣಿಸದಂತಾದವನು : 
ರಣಮಹೀಸಂತಮಸಶಾಂತೇಕ್ಷಣರು ದಿಗುಭ್ರಮೆಯಲಿ ಸ್ವಕೀಯಕ್ಷಣನವನು ರಚಿಸಿದರು 
ರೌರವವಾಯ್ತು ರಾತ್ರಿಯಲಿ (ಕುವ್ಮಾದ್ರೋ. ೧೫-೩೦). 1ಸಂ.1 


5 


10 


15 


25 


35 


ಶಾಂತೋದಕ ೮೦೯೭ 


ಶಾಂತೋದಕ (ನಾ). ತಂಪಾದ ನೀರು; ತಣ್ಣೀರು : ಮಿಗೆ ನಳಿನದಳದ ದೊನ್ನೆಯೊಳು | 


ಶಾಂತೋದಕವ ಮೊಗದು ಪಾನಂಗೈಸಿ ನುಡಿಸಿದೊಡೆ (ನವಮೋ. ೬-೬೦). [ಸಂ.1 

ಶಾಂತೋಪನತ (ನಾ). ಎ ಶಾಂತಪ್ರಾಸ : ಎನುತಪ್ರಾಸಂ ಶಾಂತೋಪನತಂ 
ವರ್ಗೋದಿತಂ ಸಮಾಪಗತಂ ಮತ್ತನುಗತಮಂತೆಗತಂ ಸಂಜನಿತವಿಭೇದೋಕ್ತಿಯಿಂದ 
ಮಿಂತಾಜುತೆಐಂ (ಕವಿರಾ. ೨-೩೧). [ಸಂ.1 

ಶಾಂತೃತೀತ (ನಾ). [ಶೈವ] ಪರಶಿವನ ಐದು ಕಲೆಗಳಲ್ಲಿ ಕಡೆಯದು : 
ಪರಮೇಶ್ವರನು ನಿಯತಿ, ವಿದ್ಕಾ, ಪ್ರತಿಷ್ಠಾ, ಶಾಂತಿ, ಶಾಂತ್ಮತೀತಗಳೆಂಬ ಐದು 
ಕಲೆಗಳಿಗಾಶ್ರಯವಾದ ಸದ್ಮೋಜಾತ, ವಾಮದೇವ. ಅಘೋರ, ತತ್ತುರುಷ 
ಈಶಾನಮುಖಗಳಿಂದ. .. ಪಂಚಕೃತ್ಕಗಳನ್ನು ... ಪಂಚಮೂರ್ತಿಗಳಿಂದ ನೆರವೇರಿಸುತ್ತ 
ಭಕ್ತಾನುಗ್ರಹ ಮಾಡುತ್ತಾನೆ (ಭಾರದ. ೭೫). [ಸಂ.1 

ಶಾಂತ್ಯಭಿಷೇಕ (ನಾ). ಅನಿಷ್ಟನಿವಾರಣೆಗಾಗಿ ದೇವರ ಪ್ರತಿಮೆಗೆ ಮಾಡುವ 
ಅಭಿಷೇಕ : ಇರೆಂದಿರಿಸೆ ಶಾಂತ್ಮಭಿಷೇಕಪುರಸ್ಪರಂ ಪೂಚಾವಿಧಾನಮಂ 
ಸಪ್ತವಾಸರಾವಸಾನಂಬರಂ ಮಾಡಲ್ತ್ಪಗುಳ್ಳುದುಂ ಪರಿಪೂರ್ಣಾವಧಿದಿವಸಸಾಯಂತನ 
ಸಮಯದೊಳ್‌ (ಶಾಂತಿಪು. ೬-೨೮ ವ). |ಸಂ.1 

ಶಾಂತ್ಯುದಕ (ನಾ). ಅನಿಷ್ಟನಿವಾರಣೆಗಾಗಿ ಪ್ರೋಕ್ಷಿಸುವ ಮಂತ್ರಪೂತವಾದ 
ತೀರ್ಥಜಲ ; ಮಂಗಳೋದಕ : ನಿಷ್ಠಂಟಕೀಕೃತಾಶೇಷಜಗದಕಾಂಡೋತ್ತಿತ 
ಪ್ರಚಂಡ ವಿಪಕ್ಸೋತ್ಪಾತಪ್ರಶಮನಶಾಂತ್ಕುದಕಧಾರಾಕಾರತತ್ಪೃಣಕ್ನರದಜಸ್ರದಾನ 
ಜಲಧಾರಾಭಿರಾಮಕರಟಿಘಟಾಚಕ್ರನುಂ . .. ಬರ್ಪಾಗಳ್‌ (ಆದಿಪು ೧೪-೯೧ ವ): ನಾನು 
ಕೂಡ ಶಕುಂತಳೆಗೋಸ್ಕರ ಯಾಗಸಂಬಂಧಿಯಾದ ಶಾಂತ್ಕುದಕವನ್ನು ಗೌತಮಿಯ ಕರದಲ್ಲಿ 
ಕಳುಹಿಸಿಕೊಡುವೆನು (ಶಾಕುಂತ. ೩೧-೧೬). (೫0.] 

ಶಾಂಬರ (ನಾ). ಕಣ್ಮಟ್ಟು; ಇಂದ್ರಜಾಲ: ಇದು ಕಣಾ ಮಾಯಾವಿಗಳು ಮಾಡಿದ 
ಮಹಾಶಾಂಬರೆ (ಪಾಠಾ. ಶಾಂಬವ, ಶಾಬರ, ಶಬರಾ।ದ ಕೆಲಸದ ಸುದತಿ ಸುಳಿದರೆ 
ಬಲ್ಲೆವಾವ್‌ ನಮ್ಮವರ ಮಾಯೆಗಳ (ತೂರರಾ. ೬-೪೧-೬೫). [ಸಂ.) 

ಶಾಂಬರಿ (ನಾ). ೧. ಎ ಶಾಂಬರ : ''ಮಾಯಾ, ಶಾಂಬರೀ - ೨ ಇಂದ್ರಜಾಲ 
ಮೊದಲಾದ ಮಾಯೆಯ ಪೆಸರು” (ಸಿದ್ದಾತಿ. ೩೧೧). ೨. ಮಾಟ ; ಶೂನ್ಯ. 
೩. ಮಾಟಗಾತಿ. (ಸಂ. ಶಾಂಬರೀ) 

ಶಾಂಭವ (ಗು). ೧. ಶಿವನಿಗೆ ಸಂಬಂಧಿಸಿದ : ದೇವಿ ಶಾಂಭವ (ಪಾಠಾ. ವಿ] ದೀಕ್ಷೆಯಂ 
ಕೊಟ್ಟೋವಿ ದೃಢಶಿವಭಕ್ತಿಮಹಿಮಾಭಾವನೆಯನಿತ್ತು . . . ಶಿವೆ ಶಿವನಲ್ಲಿಗೆಯ್ದಿದಳು 
(ಬಸಪ್ರ ೫೦-೪) ; ಭಜಿಸಿದೈೆ ಭರ್ಗನನು ಶಾಂಭವಯಜನಸಾರಸಮಾಧಿ ಶಿವಪದರಜವ 
ಬೆರಸಿತೆ (ಕುವ್ಮಾ೪. ೧೧-೨೭). (ನಾ). ೨. ಶಿವನ ಆರಾಧಕ ; ಶಿವಭಕ್ತ. 
೩. ಶಿವನ ಮಗ. ೪. ಕರ್ಪೂರ. ೫. ಒಂದು ಬಗೆಯ ವಿಷ. ೬. ಗುಗ್ಗುಳ. 
೭. (ಯೋಗ ಶಿವನಲ್ಲಿ ಮನಸ್ಸನ್ನು ಏಕಾಗ್ರತೆಯಿಂದಿರಿಸುವುದು: ಶಾಂಭವ 
ಎಶಿಷ್ಟದದ್ಮೈತದೊಳಗಿಹುದೆಲ್ಲ ಶಾಂಭವಿಯ ಚಿದಚಿದ್ವಿಕಾರ (ಅವಚಂ. ಕ, ೪೫೮-೧೨೪೫); 
ಯೋಗಕ್ಕೆ ಶಾಂಭವ ಭೋಗಕ್ಕೆ ರಜತಾದ್ರಿ ಆಗಮವೆಂಬಡದ ಕೇಳ್ವ ಯೋಗವ ನೆಜ* 
ಬಿಟ್ಟು ಭೋಗಕ್ಕೆ ಮನವಿಟ್ಟು ಆಗಳೆ ಬಂದೆ ನಾ ಬಿಟ್ಟು (ಕೋಡಚ. ೧-೪೫). 1ಸಂ.] 

ಶಾಂಭವಪ್ರಣವ (ನಾ). ಐದು ವಿಧವಾದ ಪ್ರಣವಗಳಲ್ಲಿ ಒಂದು ಬಗೆ : 
ಸಾಕಲ್ಕಪ್ರಣವ ಶಾಂಭವಪ್ರಣವ ಸಾಂಖ್ಯಪ್ರಣವ ಸಾವಸ್ಮಪ್ರಣವ ಸಾಯುಜ್ಮಪ್ರಣವವೆಂಬ 
ಪಂಚಪ್ರಣವಮಂತ್ರಗಳಂ . . . ಬೇಜೆ ಬೇಲ್‌ ಉಪದೇಶ ಅನುಷ್ಠಾನ ಪರೀಕ್ಷೆಗಳಿಂ 
ವಿವೇಕಿಸಿ ತಿಳಿದಿರಲಕ್ಕುಂ (ವಿವೇಕ. ೮೧). [ಸಂ.] 

ಶಾಂಭವಿ (ನಾ). ೧. ಶಂಭುವಿನ ಪತ್ನಿ ; ಪಾರ್ವತಿ : ಶಂಭು ಶಾಂಭವಿಕುಂಭ 
ವಕ್ಷರುಹ ಕಲಿತಕರ ಶಂಬರಜ ಶಂಬರಾಹಿತ ಮಾತುಳಾಭರಣ ಸಂಗಮೇಶ್ವರಪ್ರಸನ್ನ 
(ಪ್ರೌಢರಾ. ೧೫-೧) ; ಶಾಂಭವಿ ಬೆನ್ನನೆಳ್ತರೆ ವಿಲಾಸದೆ ಬಂದನಹೀಂದ್ರಭೂಷಣಂ 
(ಶಬಶಂ. ೫-೫೭). ೨.  ಶಾಂಭವೀಮುದ್ರೆ: ಷಣ್ಮುಖೀ ಖೇಚರೀ ಶಾಂಭವಿ 
ಮೊದಲಾದ ಮುದ್ರಾಬೇದಂಗಳಂ (ಎವೇಕ. ೧೫೪). [ಸಂ. ಶಾಂಭವೀ) 


10 


15 


20 


25 


30 


35 


40 


ಶಾಂಭವೀಧವ (ನಾ). ಪಾರ್ವತಿಯ ಪತಿ ; ಶಿವ : ನಿಷ್ಕಲ ನೀಲಕಂಠ ನಿರ್ಜರನತ | 45 


ನಿಷ್ಕಳಂಕ ಜಯಶಂಕರ ನಿರ್ಜಡ ಶಾಂಭವೀಧವಾ (ಶಬಶಂ. ೫-೨೪). |ಸಂ.) 


ಶಾಕವಂಗಿ 


| ಶಾಂಭವೀಮುದ್ರೆ (ನಾ). [ಯೋಗ] ಶ್ವಾಸೋಚ್ಛ್ಯಾಸವನ್ನು ನಿಗ್ರಹಿಸಿ, ರೆಪ್ಪೆ 


ಬಡಿಯದೆ ಪರಮಾತ್ಮನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಮಾಡುವ ಧ್ಯಾನದ 
ಒಂದು ಭಂಗಿ: ನೇತ್ರಂಗಳ ತುದಿಯ ಸೂಕ್ಷ್ಮರಂಧ್ರವನುಳ್ಳ ಕೃಷ್ಣತಾರಾಮಂಡಲದ 
ಮಧ್ಯದಲ್ಲಿ ಶುಡ್ರಚಿತ್ತದಿಂದೆ ನಿಶ್ಚಲಮಾದ ಪರಮಾತ್ಮಜ್ಮೋತಿಸ್ವರೂಪಮಪ್ಪ 
ದಿವ್ಮಲಿಂಗಮಂ ಕಾಣ್ಬುದೇ ಶಾಂಭವೀಮುದ್ರೆಯೆನಿಸುವುದಯ್ಕಾ (ಅಖಂಡೇ. ೨೨೬-೭೩): 
`ಖೇಚರಿಮುದ್ರಾ' . . . ಇದನ್ನೇ ಶಾಂಭವೀಮುದ್ರೆ ಅಥವಾ ಉನ್ಮನ್ಮವಸ್ಥೆ ಎಂದು 
ಕೆಲವರು ಹೇಳುತ್ತಾರೆ (ಭಾರದ. ೧೬೬). 1ಸಂ. ಶಾಂಭವೀಮುದ್ರಾ। 


ಶಾಕ್ಮ "ಸೇಕ್ಕ' ನೋ. 
ಶಾಕ್ಮ (ನಾ). ೧. ಅಡುಗೆಗಾಗಿ ಬಳಸುವ ಕಾಯಿ, ಸೊಪ್ಪು, ಗೆಡ್ಡೆ ಮುಂತಾದುವು; 


ತರಕಾರಿ; ಕಾಯಿಪಲ್ಯ : ಬಾಟುಕಂ- ಸೀಟ್ಟೊಣಗಿ ಬಾಬ್ತಿ ಶಾಕಂ (ಶಮದ. ಪರಿ. ೧); 
ದಂಟು ಕುಡಿ ಕಾಯೆಲೆ ಮಿಡಿಗಾಯಿಗಳೆಂಬ ಪಲವಗೆ ಶಾಕದೊಳುಚಿತಾನುಚಿತವ 
ನೆಲೆಯಜೌವುದು ನೇಮದೊಳು (ಹದಿಬ್ಬ ೮-೧೭). ೨. ಸೊಪ್ಪು, ತರಕಾರಿ 
ಮುಂತಾದುವುಗಳಿಂದ ತಯಾರಿಸಿದ ಮೇಲೋಗರ ; ಪದಾರ್ಥ : ಶಾಕಂ 
ಲೇಸಾದುವು . . . ಮಗಮಗಿಸಿದ ತುಪ್ಪಂ ನೆಗಟೀ ಪದಾರ್ಥಂ ಸಾಕೆಂಬಂತಿರ್ದುದು 
(ನಳಚಂ. ೪೬೭) ; ಪರಿಪರಿಯ ಬಹುಭಕ್ಕಪಾಕದ ಪರಿಮಳದ ಶಾಕಾದಿಗಳ ವೊಗ್ಗರಣೆಗಳ 
ಸೌರಭಕೆ ತಿಳಿದುದು ನಿದ್ರೆ ಪವನಜನ (ಕುವ್ಮಾಆ. ೧೦-೨೬); ಮಿಸುನಿಯ ವಣ್ಣದ ತೊಗರಿಯ 
ಬೇಳೆಯ ಕುಶಲದ ಸೂಪಶಾಕಗಳ ಶಶಿಮುಖಿಯರು ಸಂತೋಷದೆ ಬಡಿಸಿದರೊಸೆದು 
ಭೂಪಾಲನಿಗಾಗ (ಕಂನವ. ೮-೮೬). ೩. ಶಕ್ತಿ ; ಸಾಮರ್ಥ್ಯ. ಲ. ಸಪ್ತದ್ವೀಪಗಳಲ್ಲಿ 
ಆರನೆಯದು. ೫. ಒಂದು ಬಗೆಯ ಮರ ; ತೇಗ : '`ನಂದ್ಕಾವರ್ತಃ ಸರಲ, 
ಸಾಲ, ಶಾಕ ಧವಃ, ಅರ್ಜುನಃ . . . ಮೋರ್ಕ್ಸ- ಎಂಬಿವು ಮರಗಂಳುಮಪ್ಪುವು'' 
(ಹಲುಯು. ೧೩೭೯-೨೬). 

ಶಾಕಾಯಲವಣಾಯ ಇ ೧. ತರಕಾರಿ ಮತ್ತು ಉಪ್ಪಿಗೆ ಸಾಕಾಗುವಷ್ಟು. 
೨. (ಆಲಂ) ಅಹನ್ಮಹನಿಕಾಲಕ್ಷೇಪ : ನಿನ್ನ ಶ್ರಮಕ್ಕೆ ಪೂರ್ಣಫಲ ದೊರೆಯದೆ 
ಹೋದರೂ ಏನಾದರೂ 'ಶಾಕಾಯ ಲವಣಾಯ' ದೊರೆಯುವಂತೆ ಏರ್ಪಾಡು 
ಮಾಡುತ್ತೇನೆ (ನಾಡಿಗೇ. ೨೪೮). (ಸಂ.) 


ಶಾಕಂಭರಿ (ನಾ). ೧. ಸಸ್ಮಗಳ ಅಲಂಕಾರವನ್ನು ಉಳ್ಳವಳು ; ವನದೇವಿ :ಕಿತಿ 


ಶಾಕಂಭರಿ ವಾರದೇವತೆಯರಾಶಾದೇವಿಯರ್‌ . . . ಎಯ್ದಿದರ್‌ (ತಬಶಂ. ೩-೧೩); 
ವನದೇವಿಗೆ - ಎಲೆ ಶಾಕಂಭರಿ! ಇದೆಕೊಳ್‌ ಭಾಗ್ಯಲಕ್ಷ್ಮಿ ನಿನ್ನ ಕೆಳೆತನಕ್ಕೆಳಸಿ 
ಬಂದಿರ್ಪಳ್‌ (ರಾಮಾಶ್ವ. ೩೯-೮). ೨. ದುರ್ಗೆ. 

ಶಾಕಂಭರಿವೇಷ = ದೇವರಿಗೆ ತರಕಾರಿಗಳಿಂದ ಮಾಡುವ ಅಲಂಕಾರ : 
ಚಾಮುಂಡೇಶ್ವರಿಗೆ ಇಂದು ಶಾಕಂಭರಿವೇಷವನ್ನು ಹಾಕಿದ್ದಾರೆ (ರೂಢಿ). (ಸಂ. ಶಾಕಂಭರೀ। 


ಶಾಕಟ (ಗು). ೧. ಗಾಡಿಗೆ ಸಂಬಂಧಿಸಿದ. (ನಾ). ೨. ನೊಗಕ್ಕೆ ಹೂಡಿದ 


ಎತ್ತು, ಕೋಣ ಮುಂತಾದ ಪ್ರಾಣಿ : ""ಯುಗ್ಯಃ, ಪ್ರಾಸಂಗೃಃ, ಶಾಕಟ! - ಈ 
ಮೂರು. . . ನೊಗವನ್ನು ಹೊರುವ ಎತ್ತು'' (ಸಿದ್ಧಾಂತಿ. ೨೯೬೩). ೩. ಭೂಮಿ; ಕ್ಷೇತ್ರ. 
[ಸಂ.1 


ಶಾಕಟಿಕ (ಗು). ೧. ವ ಶಾಕಟ ೧. ೨. ಗಾಡಿಯಲ್ಲಿ ಸಂಚರಿಸುವ : 


ಮತ್ತೊಂದುದಿವಸಂ ಪಲಂಬರ್‌ ಶಾಕಟಿಕಪರದರುಂಬೆರಸು ಬಂಡಿಗಳೊಳ್‌ 
ಪಟ್ಟ್‌ ಯುಂ ಧಾನ್ಮಮಂ ತೀವಿಕೊಂಡು ಪೊಬಲ್ಗ್ಲೆ ಮಾಜಲೆಂದು ಪೋಪನ್ನೆಗಂ 


(ವಡ್ಡಾರಾ. ೭೬-೧0). [ಸಂ.) 


ಶಾಕಪಾಕಿ (ನಾ). ಸಸ್ಮಾಹಾರವನ್ನು ಉಪಯೋಗಿಸುವವನು : ಶಾಕಪಾಕಿಗಳೆಲ್ಲ 


ಏಕಧರ್ಮದಿ ಕೂಡಿ ಶಾಕಪಾಕಿಗಳ ಲಗ್ನಗಳ ಜಗದೊಳಗೆ ವಿಕಮಾಡುವರು 
(ರಾಲಸಂ. ೬೩-೭೪). 1ಸಂ. ಶಾಕಪಾಕಿನ್‌) 


ಶಾಕವಂಗಿ (ನಾ). (ಬದನೆಕಾಯಿಯಿಂದ ತಯಾರಿಸುವ) ಒಂದು ಬಗೆಯ 


ಮೇಲೋಗರ : ಮೃದುಮಾಡಿಯತ್ತರದೊಳಟ್ಟ ಬದನೆಯಕಾಯ ಹದನಜ್‌ದು 
ತುಪ್ಪದೂಳಗುಳ್ಳಿಯಲ್ಲದ ರಸವ ಹುದುಗಿ ಬೇಯಿಸಿ ಸೀಳಿ ಕೀರೆ ನಟುವಲು ಚಕ್ಕವತ್ತ 
ಸೊಲೆ ಸಬ್ಬಸೀಗೆ ಮೊದಲಾದ ಸೊಪ್ಪುಗಳ ಬೇಜ್‌ಬೇಜುಕ್ಕರಿಸಿದುದುರೆಯಂ 


ಶಾಕವರ್ತಿಕ 


ತುಪ್ಪದೂಳು ಹುರಿದ ಹೋಳುಗಳೊಳಗೆ ಹುದುಗಿ ಕೆಲವಂ ತಾಳಿಸಿದೊಡಮವು ತಾ 
ಶಾಕವಂಗಿ ಹೆಸರಂ ಪಡೆದವು (ಸೂಪಶಾ. ೪-೧೬). 
[ಶಾಕ್ನ% ಆ ವಾಂಗ್ಮಿ (Pp €-- ಮರಾ. ವಾಂಗೀ)| 


ಶಾಕವರ್ತಿಕ, ಶಾಕವರ್ತಿಗೆ (ನಾ). ತರಕಾರಿಗಳಿಂದ ತಯಾರಿಸಿದ ಭಕ್ಕವಿಶೇಷ: 


ಅನಿಷ್ಠುರೋಷ್ಠಪುಟಮಧ್ಮಸಂಧಾರಣಮಾತ್ರಚೂರ್ಣನೀಯಶಾಕ (ಪಾಠಾ. ಯಾಶಾಕ, 
ಯಾಶೋಕ।ವರ್ತಿಕಮುಮತಿದೂರೋಚ್ಛ್ಯಾಸವಿಕಾಸನಾಸಾಂಜಲಿಪುಟ ಪೀಯಮಾನ 
ದುಗ್ರಹಯ್ಕಂಗವೀನಮುಂ (ಆದಿಪು. ೧೧-೨೭ ವ). ಶಾಕವರ್ತಿಗೆ: ಮೃದುಲಲಿತ 
ಕೋಮಲತಲಸಂಗಮಾತ್ರದ್ರಾವಣಿಯಪ್ಪ ಶಾಕವರ್ತಿಗೆಗಳುಮಂ ಪಾಲ್ಲಡಲ 
ನೊರೆಯ ಪೊರೆಯ ತೆರೆಯನನುಕರಿಸಿಯುಮಲ್ಪದಶನದಂಶಮಾತ್ರ ಖಂಡನೀಯಕರಂ 
ಗಳೆನಿಸಿದ ಮಂಡಕಂಗಳುಮಂ . . . ಬಡ್ಡಿಸಿದಾಗಳ್‌ (ಸುತುಮು. `೧೧-೨೯ ವ). 
(ಶಾಕ್ಕ + ?) 

ಶಾಕವರ್ತಿಗೆ "ಶಾಕವರ್ತಿಕ' ನೋ. 

ಶಾಕಶಾಕಟ (ನಾ). ತರಕಾರಿಯನ್ನು ಬೆಳೆಯುವ ಭೂಮಿ; ತರಕಾರಿ ತೋಟ: 
"`ಶಾಕಶಾಕಟ(ಪಾಡಾಂ. ಸಾಕಸಾಕಟ। ಮೆನಲು ಶಾಕಶಾಕೀನಮೆನಲಾ ಕಾಯ 
ತೋಟಮೆನಿಸಿಕ್ಕು'' (ಮಂಗರಾ. ೨೯-೫). !ಸಂ.! 

ಶಾಕಶಾಕಿನ (ನಾ). ಎ ಶಾಕಶಾಕಟ : ''ಶಾಕಶಾಕಟಂ, ಶಾಕಶಾಕಿನಂ- ಈ ೨ ಬಾಡು, 
ಕಾಯ ತೋಂಟಂ'' (ಹಲಾಯು. ೨೭-೯). |ಸಂ.) 

ಶಾಕಾಹಾರ (ನಾ). ತರಕಾರಿಗಳನ್ನೊಳಗೊಂಡ ಆಹಾರ; ಸಸ್ಕಾಹಾರ : ಚೊಮ್ಮಣ್ಣ 
ಕೇಶಿರಾಜ ಶಂಕಿಸಿದ್ದಂತೆ ಮಾಂಸಾಹಾರವನ್ನೇನೂ ನೀಡಲಿಲ್ಲ ; ಶಾಕಾಹಾರವನ್ನೇ 
ಎಡೆಮಾಡಿದ (ಶರಚ. ೧೦೧) ; ಹೊಯಿಸಳ ವಿಷ್ಣುವರ್ಧನಪ್ರಭುವಿನ ರಾಷ್ಟ್ರದಲ್ಲಿ 


ಎಲ್ಲರಿಗೂ ಶಾಕಾಹಾರಭೋಜನ ಸಮರ್ಪಕವಾಗಿ ಏರ್ಪಟ್ಟಿತ್ತು (ಶಾಂತಲಾ. ೪೭). |ಸಂ. | 


ಶಾಕಾಹಾರಿ (ನಾ). ತರಕಾರಿಗಳನ್ನೊಳಗೊಂಡ ಆಹಾರವನ್ನು ಸೇವಿಸುವವನು; 
ಸಸ್ಮಾಹಾರಿ : ಊಟಕ್ಕೆ ಕರೆದವರಿಗೆ ""ನಾನು ಶಾಕಾಹಾರಿ'' ಎಂದು ಅರಿಕೆ ಮಾಡಿದರೆ 
ಸಾಲದು (ನಂಟರು. ೧೧೮) : ಶಾಕಾಹಾರಿಗಳು ಈ ಗುಂಪಿಗೆ ಸೇರಿದ ಎಲ್ಲಾ ವಸ್ತುಗಳನ್ನೂ 
ಉಪಯೋಗಿಸಲಾರರು (ಆಡುಸೌ. ೭೦). (ಸಂ. ಶಾಕಾಹಾರಿನ್‌। 

ಶಾಕಿನ (ನಾ). ಭೂಮಿ ; ಜಮಾನು : "ಶಾಕಶಾಕಿನ' ಪರಾ. (ಸಂ) 

ಶಾಕಿನಿ (ನಾ). ೧. ತರಕಾರಿಯ ತೋಟ. ೨. ದುರ್ಗೆಯ ಪರಿಚಾರಿಕೆಯರಲ್ಲಿ 
ಒಬ್ಬಳು ; ಒಬ್ಬ ಕ್ಷುದ್ರದೇವತೆ : ಉರಗಮುಖೋಗ್ರದಂಷ್ಟಸಹಜಾತೆಯ 
ನೂರ್ಜಿತಕಾಲಪಾಶನಿಷ್ಟುರತರರೂಪೆಯಂ ಸಹಜಶಾಕಿನಿಯಂ . . . ಬೆಸಗೊಳ್ಳುದೆ 
(ಕಾದಂಪೂ. ೭೦೪): ಶಾಕಿನಿಯರೊಡಲೋರೆ ನನೆಯದೆ ಡಾಕಿನಿಯರಿಗೆ ಡೊಳ್ಳು 
ಸಾಲಿಡದೆ ಕೌರವನ ತನಿಗರುಳ ದಂಡೆಯ ತೋರಣದ ಬಾಗಿಲಿನ ವಿಭವದಿ 
ವಾರಣಾಹ್ವಯನಗರಿಯನು ಹೊಗದಿಹೆನೆ (ಕುರ್ಮಾಉ, ೧೧-೧೦). ಸಂ. ಶಾಕಿನೀ] 

ಶಾಕಿನೀತಂತ್ರ (ನಾ). [ತಂತ್ರಶಾ] ಒಂದು ಬಗೆಯ ತಾಂತ್ರಿಕಸಿದ್ದಿಮಂತ್ರ : 
ಶಾಕಿನೀತಂತ್ರ ಡಾಕಿನೀತಂತ್ರ. .. ಶಲ್ಕತಂತ್ರಾದಿ ಸಿದ್ದಿಮಂತ್ರಂಗಳಂ . .. ಬೇಜ* ಬೇಟ” 
ವಿವೇಕಿಸಿ ನೋಡಿ (ಎವೇಕ. ೮೧). (ಸಂ.] 

ಶಾಕಿನೀದೋಷ (ನಾ). ಶಾಕಿನೀದೇವತೆಯಿಂದುಂಟಾಗುವುದೆಂದು ಭಾವಿಸಲಾದ 
ಬಾಧೆ, - ಪೀಡೆ : ಪಂಚಾಮೃತಫೃತ -- ಗೋಮೂತ್ರ ಪಲ ೧, ಈ ಸಗಣಿಯ ರಸ, 
ಮೊಸರು, ಹಾಲು, ತುಪ್ಪ . . . ಕಾಸಿ ಹದದಲ್ಲಿಳುಹಿಕೊಂಡು ಹಸಿಅಡಕೆ ಪ್ರಮಾಣವಂ 
ಸಕ್ಕರೆವೆರಸಿ ಸೇವಿಸೆ ಪಿತ್ತಬ್ರಮಣೆ, ಅಪಸ್ಮಾರ, ಶಾಕಿನೀದೋಷ ಮುಂತಾದ 
ಸಮಸ್ತವ್ಕಾಧಿ ಪರಿಹಾರಮಕ್ಕುಂ (ಸಕವೈ. ೧೬೯). ೫0.) 

ಶಾಕುನ (ಗು). ೧. ಪಕ್ಷಿಗೆ ಸಂಬಂಧಿಸಿದ. ೨. ಶಕುನಕ್ಕೆ ಸಂಬಂಧಿಸಿದ. (ನಾ). 
೩. ಶಕುನಕ್ಕೆ ಸಂಬಂಧಿಸಿದ ವಿಷಯ : ತಳುವದೀಗಲೆ ಮುತ್ತಬೇಕೆನಲಲಘು 
ಸಾಹಸಿಗೆಂದನೊಬ್ಬನು ಸಲೆ ಬೃಹಸ್ಪತಿಯಣುಗ ಜ್ಕೋತಿರ್ಮುಖನು ಶಾಕುನವ 
(ಕೌಶಿರಾ. ೩೨-೨).  [ಸಂ.) 

ಶಾಕುನಿಕ (ಗು). ೧. ಹಕ್ಕಿಗೆ ಸಂಬಂಧಿಸಿದ. ೨. ಶಕುನಕ್ಕೆ ಸಂಬಂಧಿಸಿದ. 
(ನಾ). ೩. ಹಕ್ಕಿಗಳನ್ನು ಹಿಡಿಯುವವನು; ಹಕ್ಕಿಯ ಬೇಡ: ಮಾವುತರು 


೮೦೯೮ 


ಶಾಕ್ಟರಚಿಷ್ಟ 


ಇ 


- ಮೃಗಜೀವಿಗಳು ಶಾಕುನಿಕರೆಸೆದರು ರಾಜಸಭೆಯೊಳಗೆ (ಕುವ್ಮಾಉ. ೨-೨೭). 
೪. ಶಕುನಗಳ ವ್ಯಾಖ್ಶಾನ, - ವಿವರಣೆ. (ಸಂ. 
ಶಾಕೋಟ (ನಾ). ಒಂದು ಬಗೆಯ ಮುಳ್ಳಿನ ಗಿಡ : ""ಶಾಕೋಟಃ. ಶಾಕೋಟಕೀ 
— ಈ ಯೆರಡುಂ ಮಿಟಲಿ'' (ಓಪಧಿ. ೧೬೩). [ಆ ಸಂ. ಶಾಖೋಟ। 

5 | ಶಾಕೋಟಕಿ (ನಾ). ಎ ಶಾಕೋಟ : ""ಶಾಕೋಟಃ, ಶಾಕೋಟಕೀ -- ಈ ಯೆರಡುಂ 
ಮಿಟಲಿ'' (ಓಪಧಿ. ೧೬೩). [ಆ ಸಂ. ಶಾಖೋಟಕ। 

ಶಾಕ್ತ (ಗು). ೧. ಶಕ್ತಿಗೆ ಸಂಬಂಧಿಸಿದ; ಸಾಮರ್ಥಕ್ಕೆ ಸೇರಿದ. ೨. ಶಕ್ತಿದೇವತೆಗೆ 
ಸಂಬಂಧಿಸಿದ: ಕೊಲ್ಹಾಜ್ರರವು ಸುಮಾರು ಕ್ರಿಸ್ತಶಕ ಒಂದನೆಯ ಶತಾಬ್ದದಿಂದಲಾದರೂ 
ಪ್ರಸಿದ್ದ ಶಾಕ್ತಕ್ಷೇತ್ರವಾಗಿದ್ದಿತು (ಹೊಯ್ಗವಾ. ೧೮೦). (ನಾ). ೩. ಶಕ್ತಿದೇವತೆಗೆ 
ಸಂಬಂಧಿಸಿದುದು: ಇವುಗಳಲ್ಲಿ ಕಾಪಾಲಿಕವು ಶೈವವಾದರೆ ಕೌಲವು ಶಾಕ್ತ 
(ಶೂನ್ಮಕು. ೪ ಹಿನ್ನಲೆ). ೪. ಶಕ್ತಿದೇವತೆಯನ್ನು ಆರಾಧಿಸುವ ಪಂಥ: ""ಶಾಕ್ತಂ, 
ಶಾಕ್ಷೇಯಂ, ಈ ೨ ದುರ್ಗಾಮತಂ'' (ಕಾಶಕ್ಯ ೨೦೪). ೫ ಶಕ್ತಿದೇವತೆಯನ್ನು 
ಪೂಜಿಸುವವನು; ದುರ್ಗೆಯ ಉಪಾಸಕ ಶಾಕ್ತರು ಮೆರೆಯುತಿಹರಾ 
ಶಕ್ತಿತತ್ವಾದಿಯಲಿ (ಗಗತಾ. ೮-೬೬); ಶಾಕ್ತರು ಹಣೆಯ ಮೇಲೆ ಕುಂಕುಮವನ್ನೂ 
ಭುಜಗಳ ಮೇಲೆ ಚಿನ್ನದ ಪಾದುಕೆಗಳನ್ನೂ ಧರಿಸುವರು (ಮುಂಬಯಿ. ೬-೧೧೨). [ಸಂ.1 

ಶಾಕ್ಷಧರ್ಮ (ನಾ). ಶಕ್ತಿದೇವತೆಯನ್ನು ಶ್ರೇಷ್ಠಳೆಂದೂ ಪರಾಶಕ್ತಿ ಎಂದೂ 
ಪ್ರತಿಪಾದಿಸುವ ಮತ : ವೈಷ್ಣವಧರ್ಮವು ಮತ್ತೆ ತಲೆಯೆತ್ತಿ ಶಾಕ್ತ್ಷಧರ್ಮವು 
ನಶಿಸುವಂತಾಯಿತಲ್ಲಾ (ಭಕ್ತಮಾ. ೬೩). [ಸಂ.) 

ಶಾಕ್ತಮತ (ನಾ). ಎ ಶಾಕ್ತಧರ್ಮ : ಶಕ್ತಿಗೆ ಪಾರಮ್ಮವನ್ನು ಎಣಿಸಿ ವಿಚಾರ ಮಾಡುವ 
ದೃಷ್ಟಿಯಿಂದ ಶಾಕ್ತಮತ ಎಂದು ಎನಿಸುತ್ತದೆ (ಭಾರದ. ೨೨೧). (ಸಂ. 

ಶಾಕ್ತಾಗಮ (ನಾ). ಪರಾಶಕ್ತಿಯೇ ಪರದೈವವೆಂದು ಸಾರುವ ಆಗಮ; 
ಶೈವಾಗಮದ ಒಂದು ಪ್ರಭೇದ: ಶೈವಾಗಮದಲ್ಲಿ ... "ಶೈವಾಗಮ', "ದೇವ್ಮಾಗಮ 
ಅಥವಾಶಾಕ್ತಾಗಮ', "ವಾತುಳಾಗಮ ಅಥವಾ ತಾಂತ್ರಿಕಾಗಮ' ಮತ್ತು 'ವೀರಶೈವಾಗವು' 
ಎಂದು ನಾಲ್ಕು ಒಳಭೇದಗಳಿವೆ (ಭಾರದ. ೭೪). (ಸಂ.] 

ಶಾಕ್ರೇಯ (ನಾ). ೧. ದುರ್ಗೆಯನ್ನು ಆರಾಧಿಸುವ ಪಂಥ: "“ಶಾಕ್ತಂ, ಶಾಕ್ಷೇಯಂ, 
ಈ ೨ ದುರ್ಗಾಮತಂ''(ಕಾಶಕ್ಕ ೨೦೪). ೨೩. ದುರ್ಗೆಯ ಉಪಾಸಕ : ಭಜಿಸುವರು 
ಶಕ್ತಿಯನೆ ಪರಳಿನುತ ಶಾಕ್ರೇಯರುಗಳು (ಗಗತಾ. ೫-೬೭). [ಸಂ.) 

ಶಾಕ್ಕ (ನಾ). ೧. ಗೌತಮಬುದ್ಧನ ವಂಶ ಮತ್ತು ಆ ವಂಶಕ್ಕೆ ಸೇರಿದವನು : 
ನಿವಸತಿಯಂ ತೇಗುಮರಂ ಕವಿದೆಡೆಯೊಳ್‌ ಮಾಡಿಕೊಂಡ ಕಾರಣದಿಂದಂ ಅವರೇ 
ಶಾಕ್ಕರನಿಪ್ರರುಂ (ಸೌನಂದ. ೧-೨೪). ೨. ಬೌದ್ಧ ಮತಸಂಸ್ಥಾಪಕನಾದ ಗೌತಮ 
ಬುದ್ಧನ ಹೆಸರು : ""ಶೌದ್ದೋದನಿಃ, ದಶಬಳ;, ಬುದ್ಧ; ಶಾಕ್ಯ: . .. ಸಿದ್ಧಾರ್ಥ: 
— ಈ ೧೧ ಬುದ್ದನ ಪೆಸರ್‌''(ಹಲಾಯು. ೧೫-೮೫). (ಸಂ. 

ಶಾಕ್ಯಮತ (ನಾ). [ಬೌದ್ಧ] ಗೌತಮಬುದ್ಧನಿಂದ ಸ್ಥಾಪಿತವಾದ ಮತಃ; 
ಬೌದ್ಧಧರ್ಮ : ತಥಾಗತಮತಮಂ ತಿರಸ್ಕರಿಸಿ ತನ್ನೊಳಶಕ್ಕಾನುಷ್ಠಾನಕ್ಕೆ ಪೊಣರ್ದ 
ಲೋಕಾಯತಶಾಕ್ಕಮತಾವಲಂಬಿಯನವಿಲಂಬಿತಂ ಗೆಲ್ಲು (ಶಾಂತಿಪು. ೮-೧೪೭ ವ). [ಸಂ.1 

ಶಾಕ್ಟರ (ನಾ). ೧. ಎತ್ತು ; ವೃಷಭ : ನೆರೆದೊಂದಿ ನಿಂದ ಶಾಕೃರವರಯೂಥ 
ಮನವನಿನಾಥ ಕಂಡುದಲ್‌ಂದೊರ್ವರೆ ವಿಹರಿಪುದಂ ಬಿಸುಟಿಂಬರಾಂಬರರ್‌ ತಮ್ಮ 
ಸಮುದಯಂ ಬೆರಸಿರ್ಪರ್‌ (ಆದಿಪು. ೧೫-೩೨); ಮೇಲುವಲಗೆಯ ಸುತ್ತ ಚಮರೀಜಾಳ 
ಕನಕದಧ್ವಜದ ತುದಿಯಲಿ ಮೇಳವಿಸಿದನು ವಿಶ್ವಕರ್ಮನು ವಿಪುಳಶಾಕ್ವರವ 
(ಕುವ್ಮಾಕ. ೩-೩), ೨. [ಜ್ಯೋತಿ] ವೃಷಭರಾಶಿ : ನವಮಂ ಮೇಣ್‌ ಪಂಚಮಂ 
ಶಾಕ್ವರ ಧನುವೆನಿಪಂದಲ್ಲಿ ನಿಂದಂದಿನಂ ನೋಡುವೊಡುಗ್ರರ್‌ ಕಾಕನೇತ್ರಂ 
ಮನುಜನೆನಿಕುಂ (ಚಾತತಿ. ೨೧-೨೨). (ಸಂ. 

ಶಾಕ್ವರಚಿಹ್ನ (ನಾ). ೧. ವೃಷಭದ ಗುರುತು, - ಲಾಂಛನ. ೨. ವೃಷಭದ 
ಗುರುತುಳ್ಳ ಧ್ವಜ : ಕೊರಲ ಕಚ್‌ ಶಿರದ ಪಟ ನೊಸಲುರಿಗಣ್‌ ಧೃತಚಾಪಹಸ್ತ 
ಶಾಕ್ವರಚಿಹ್ನಂ ವಿರಚಿಸೆ ಕೃಪಕೃತವರ್ಮರ್ಬೆರಸಾಗಳ್‌ ಮುಳಿದು ಬಂದನಶ್ಚತ್ಥಾಮಂ 

[ಸಂ.1 


20 


(ಗದಾಯು. ೯-೨). 


ಶಾಕ್ವರಾರೋಹ 
| 


ಶಾಕ್ವರಾರೋಹ (ನಾ). ಎತ್ತನ್ನು ಏರಿದವನು : ""ಪ್ರಚಂಡದೆತ್ತೇಜುವವನನಡ್ವ 
ವಾಹನಂ ಶಾಕ್ವರಾರೋಹನೆಂದೆನಿಕ್ಕುಂ'' (ಮಂಗರಾ. ೭೩-೨೬). . |ಸಂ.1 

ಶಾಖ್ಮ 'ಸೇಕ' ನೋ. 

ಶಾಖ (ನಾ). ಕೊಂಬೆ ; ಗೆಲ್ಲು : ಒಂದು ಶಾಖಂ ನಾಗಕೇಶರವೊಂದು ಶಾಖಂ 
ನಾರಿಕೇಳವದೊಂದು ಶಾಖಂ ಚಂದನಂ ಘನಸಾರವೊಕ್ಕೊಂಬು (ಬಸಪ್ರ ೧೯-೬೪). 

[ಸಂ. ಶಾಖಾ) 

ಶಾಖಾಚರ (ನಾ). ಕೊಂಬೆಗಳ ಮೇಲೆ ಸಂಚರಿಸುವ ಕೋತಿ, ಅಳಿಲುಮುಂ 
ಪ್ರಾಣಿ : ಅಂತು ಶಾಖಾಚರಂ ತಂದಿತ್ತ ಫಲಂಗಳಂ ಕೊಂಡು ಶಿವಭೂತಿಯುಮಂದಿನ 
ದಿವಸಮಲ್ಲಿರ್ದು (ಪಂಚತಂ. ೧೧೧ ೨೦) ;ಸ್ಹಳಚರ ವನಚರ ಜಳಚರ ಶಾಖಾಚರಂಗಳಪ್ಪ | 
ತಂತಮ್ಮ ವಾಹನಂಗಳ್ಗೆ ಯೋಗ್ಯಂಗಳಾದ ಸ್ಹಾನಂಗಳಂ ನೋಡಿ (ಬಾಧಪು ೮.೨೦ ವ). 

10.1 | 
ಶಾಖಾಚರಬಂಧ (ನಾ). ಮಲ್ಲಯುದ್ಧದ ಒಂದು ಪಟ್ಟು; ಕಪಿಮುಷ್ಟಿಯಂತೆ 


5 


10 


ಬಿಗಿಯಾದ ಹಿಡಿತ : ತಳಹತ್ತಂ ದಣುವಟ್ಟಿ ಖೊಪ್ಪರಮುರೋಬಂಧಂ 
ಲತಾಬಂಧಮುಜ್ಜಳಶಾಖಾಚರಬಂಧಮಾಯತಿಕೆಬಂಧಂ. .. ಬಾಹುತಳಂ ಚಮತ್ಯರಿಸೆ 


ನಾನಾಕೌಶಲಂದೋಟ್‌ದರ್‌ (ಶಬಶಂ. ೪-೭೫). [ಸಂ.) 

ಶಾಖಾಧ್ಯಾಯಿ (ನಾ). ವೇದದ ಯಾವುದಾದರೊಂದು ಶಾಖೆಯನ್ನು ಅಭ್ಕಾಸ 
ಮಾಡುವವನು : ಆ ವೇದಪಾಠಶಾಲೆಯಲ್ಲಿ ಅನೇಕ ಜನ ಶಾಖಾಧ್ಯಾಯಿಗಳಿದ್ದಾರೆ 
(ರೂಢಿ). (೫೦. ಶಾಖಾಧ್ಕ್ಮಾಯಿನ್‌] 

ಶಾಖಾನಗರ (ನಾ). (ರಾಜಧಾನಿ ಅಥವಾ ಪಟ್ಟಣದ) ಬಡಾವಣೆ ; 
ಉಪನಗರ: ""ಶಾಖಾನಗರಂ, ಉಪನಗರಂ - ಈ ೨ ರಾಜಧಾನಿಯ ಕೆಲದ |20 
ಬೀಡು'' (ಹಲಾಯು. ಶಾಖಾನಗರೋಪವನಂ ಶಾಖಾಯತಕರಮನೆತ್ತಿ 
(ಧರ್ಮನಾ. ೪-೫೫): ಈ ಪಟ್ಟಣದಲ್ಲಿ ಈಗ ಶಾಖಾನಗರಗಳು ಸಹಿತವಾಗಿ ಸುಮಾರು 
೧,೬೦,೦೦೦ ಜನರು ವಾಸಿಸುತ್ತಾರೆ (ಮುಂಬಯಿ. ೬-೪೯). |ಸಂ.1 

ಶಾಖಾಪಥ (ನಾ). ಕವಲುದಾರಿ ; ಸೀಳುಹಾದಿ : ಆ ದಿನ ಗುಪ್ತಸಂಕೇತವನ್ನು 
ಸೂಕ್ಷ್ಮವಾಗಿ ಅನುಸರಿಸುತ್ತ ಒಂದು ವಿಶೇಷಸ್ಥಾನದಿಂದ ಕಲ್ಲು ಮಾಟಿ ತೆಗೆದು ಒಂದು 
ಶಾಖಾಪಥವನ್ನು ಅವಿಷ್ಕಾರ ಮಾಡಿದನು (ಇಷ್ಟಕ. ೩೪೨). [ಸಂ.| 

ಶಾಖಾಪುರ (ನಾ). ಎ ಶಾಖಾನಗರ : ಖಳರಿಗೆ ಕೇಡುಗಾಲವಿದು ಮೊಳೆವುದಿಲ್ಲಿರ 
ಬಾರದೆಂದಳವಳಿವುತಲ್ಲಿಯದಲ್ಲಿ ಬಲ್ಲವರಿಳಿದು ದುರ್ಗವನೈದಿದರು ಶಾಖಾಪುರಾಳಿಗಳ 
(ತೊರರಾ. ೫-೭-೧೫). ಸಂ.) 

ಶಾಖಾಮೃಗ (ನಾ). ೧. ಮರದಲ್ಲಿ ವಾಸಿಸುವ ಪ್ರಾಣಿ ಕೋತಿ :| 
ಶಾಖಾಮೃಗಮಲರ ಮಾಲೆಗೀಳಲ್‌ ಮಿಗೆ ಬಲ್ಲುದದಲ್ಲದಂತಿರೇಂ ರಚಿಯಿಕುಮೇ | 
(ಶಬಶಂ. ೧-೧೫). ೨. ಅಳಿಲು. [ಸಂ.] 

ಶಾಖಾರಂಡ (ನಾ). ವೇದಾಧ್ಧಯನದಲ್ಲಿ ತನ್ನ ಶಾಖೆಯನ್ನು ಬಿಟ್ಟು 
ಮತ್ತೊಂದು ಶಾಖೆಯನ್ನು ಅಧ್ಯಯನ ಮಾಡುವ ಬ್ರಾಹ್ಮಣ : ತನ್ನ 
ಶಾಖೆಯ ನೋಡದನ್ಕಶಾಖೆಯ ಪಠಿಸುವಂ ನೋಡಲಾಗಿ ಶಾಖಾರಂಡನೆನಿಸುವನು |35 
(ವೀಶೈಪು. ೭-೨-೨೩). (ಸಂ. 

ಶಾಖಾಸ್ಥಿ (ನಾ). ಕೈ ಅಥವಾ ಕಾಲಿನ ಮೂಳೆ : ""ನಳಕಮೆನೆ ಶಾಖಾಸ್ತಿಯೆಂದೆನಲು 
ಕೈಕಾಲಯೆಲುವು'' (ಮಂಗರಾ. ೧೧೭-೬). |ಂ.1 

ಶಾಖ (ಗು). ೧. ಕೊಂಬೆಗಳನ್ನು ಹೊಂದಿರುವ. (ನಾ). ೨. ಮರ ; ವೃಕ್ಷ : 
ಒಲ್ದೆಅಪಂತೆ ತಳ್ತ ಪೂವಿನ ಪೊಸಗೊಂಚಲಿಂ ಮರನಿದೇನೆಸೆದಿರ್ದುವೊ ಕಲ್ತುವಾಗದೇ | 40 
ವಿನಯಮನೀ ತಪೋದನರ ಕೈಯೊಳೆ ಶಾಖಿಗಳುಂ ನಗೇಂದ್ರ 1ದಾ| (ಪಂಪಭಾ. ೧-೧೧೬); 
ಇತ್ತುದದೊಂದು ಶಾಖ ಶುಭಕಾಗೊಲವಿಂ ಶಶಿಪಾಂಡುವಸ್ತ್ರಮಂ (ಶಾಕುಂತ. ೫೧ ೮೩). 
೩. ವೇದ. ೪. ವೇದದ ಯಾವುದಾದರೊಂದು ಶಾಖೆಗೆ ಸಂಬಂಧಿಸಿದುದು. 
೫. ವೇದದ ಶಾಖೆಯೊಂದನ್ನು ಅನುಸರಿಸುವವನು. (ಸಂ. ಶಾಖನ್‌] 

ಶಾಖೆ (ನಾ). ೧. ಮರದ ಕೊಂಬೆ, - ಟೊಂಗೆ : ""ಶಾಖಾ, ಲತಾ- ೨ ಕೊಂಬೆಗಳ |46 
ಹೆಸರುಗಳು'' (ಸದ್ದಾಂತಿ. ೧೧೨). ೨. ವಿಭಾಗ ; ಅಂಗ. ೩. ತೋಳು. ೪. ಪಂಗಡ; 


15 


| 
| 
| 
| 
| 
| 
| 
| 
| 


೪೮-೧೩೧) ; 


25 


೮೦೯೯ 


ಶಾಗಮಟ್ಟಿ (ನಾ 


30| ಶಾಟ್ಮ (ನಾ). ೧. ಅರಿವೆ ; ಬಟ್ಟೆ ; ವಸ್ತ್ರ. 


ಶಾಟಿ 


ವರ್ಗ : ಇಂಡೊ -. ಆರ್ಯನ್‌ ವರ್ಗ ಇಂಡೊ-ಯೂರೋಪಿಯನ್‌ ಕುಟುಂಬದ 
ಒಂದು ಪ್ರಧಾನಶಾಖೆ (ದ್ರಾಎಎ. ೨೦ ಓನ್ನಲೆು. ೫. ಉಪಸಂಸ್ಥೆ : ತಾಂಡೂರ - ಇಲ್ಲಿಯ 
ಅಂಗಡಿಯು ಕಲಬುರ್ಗಿ ಅಂಗಡಿಯ ಶಾಖೆಯು (ಮುಂಬವ್ಕಾ. ೨೮). ೬. ಒಂದು 
ಸಂಸ್ಥೆ ಯ ಅಥವಾ ಕಚೇರಿಯ ಒಳವಿಭಾಗ : ನಗರದ ಈ ಹಕ] ಅನೇಕ 
ಕೆಲಸಗಾರರಿದ್ದಾರೆ. (ರ). ೭ . ಪರಂಪರಾಗತವಾಗಿ ಬೇರೆ ಬೇರೆ ಅಧ್ಯಯನ 
ಸಂಸ್ಥೆ ಅಥವಾ ಪಂಥಗಳಿಗೆ ಅನೂಚಾನವಾಗಿ ಬಂದ ವೇದಪಾಠ ಮತ್ತು 
ಆ ವೇದಪಾಠವನ್ನು ಅನುಸರಿಸುವ ಪಂಥ. ಆ. ನಾಲ್ಕು ವೇದಗಳಲ್ಲಿ 
ಯಾವುದಾದರೂ ಒಂದು ಪಾಠ : ಓದಿಸಾ ಪದಖಂಡವರ್ಗಾ ಪಾದಶಾಖೆ 
ಗಳೆಂಬವಟಚ ಳ್‌ (ಬಸಪು ೫-೪೫): ನಾನಾಗೋತ್ರದ ನಾನಾಸೂತ್ರದ ನಾನಾಶಾಖೆ 
ಗಳಾದ ಸಕಲವಿದ್ಕಾಪಾರೀಣರಾದ ಪಾತ್ರಭೂತರಾದ ಬ್ರಾಹ್ಮಣೋತ್ತಮರಿಗೆ... 


ಮಾನ್ಕವಾಗಿ ಧಾರೆ!ಯ!ನೆರದು ಕೊಟ್ಟೆವಾಗಿ (ಎಕ. (೪. ಕೃಷ್ಣರು, ೬೭-೨೪; 1603), 


೯. [ರಾಜನೀ] ಮಂತ್ರಿಯ ಅಧಿಕಾರಕ್ಷೇತ್ರ, - ಖಾತೆ. ೧೦. [ನಾಟ್ಕ] 
ಆಂಗಿಕಾಭಿನಯದ ಮೂರು ವಿಧಗಳಲ್ಲಿ ಒಂದು ; ""ಆಂಗಿಕಾಭಿನಯವು 
ಶಾಖೆ, ಅಂಕುರ, ವೃತ್ತ ಎಂದು ಮೂರು ವಿಧ. .. ಕರವರ್ತನೆಗಳನ್ನು 


ಮಾಡುವುದೇ ಶಾಖೆ'' (ಲಾಸ್ನರಂ. ೨೨೦ ಗದ್ಭಾನುವಾದ): ವಿರಚಿಪ ಕರವರ್ತನದಿಂ 
ದೊರೆವುದು ತಾ ಶಾಖೆ (ಲಾ್ಕರಂ. ೧-೭೯). 

ಶಾಖೋಪಶಾಖೆ ಎ ಮರದ ದೊಡ್ಡ ಕೊಂಬೆ ಮತ್ತು ಅದರ ಟಿಸಿಲುಗಳು: 
ಇಟ್ಟಿಣಿಸಿ ಛಿಟಛಿಟಿಸಿ ಶಿಖಿ... ಭುಗಿಲಿಟ್ಟು ಕವಿದುದು ತುದಿಗೆ ಬಹುಶಾಖೋಪ 
ಶಾಖೆಗಳ (ಕುವ್ಮಾಆ. ೨೦-೫೫); ಹೊರವಾಗಿ ಬೆಳೆಯಿತು ಹಸುರಾಗಿ ಹರಡಿತು 
ಶಾಖೋಪಶಾಖೆಗಳಾಗಿ (ಇಂಚಾಪ. ೧೪-೭). ೨. ಮೂಲಸಂಸ್ಥೆಯ ಉಪಸಂಸ್ಥೆ 
ಮತ್ತು ಅದರ ಒಳವಿಭಾಗಗಳು : ಬಹಳ ಹಿಂದೆಯೇ ಸ್ನಾಪಿತವಾದ ಆ ಸಂಸ್ಥೆಯು 
ಈಗ ತನ್ನ ಅನೇಕ ಶಾಖೋಪಶಾಖೆಗಳನ್ನು ಬೇರೆ ಬೇರೆ ಊರುಗಳಲ್ಲಿ ತೆರೆದಿದೆ(ರೂಢಿ). 

(ಸಂ. ಶಾಖಾ! 

). ಕೇದಿಗೆ; ತಾಳೆಹೂವು : ಹಳ್ಳವಿಲ್ಲದ ಕಡೆಯಲ್ಲಿ ಶಾಗಮಟ್ಟಿ 
ಎಂದರೆ ಕೇದಿಗೆಗೆ ಹೆಸರು, ಆ ಕೇದಿಗೆಯನ್ನಾದರೂ ಬೇಲಿಯ ಹೊರಮೈಯಲ್ಲಿ ಹಚ್ಚಬೇಕು 


(ಕೃಷಿಪ್ರ. ೨೦೭). "ಚಾಗಮಟ್ಟಿ' ಪರಾ. [1 


ಶಾಜೀರಿಗೆ (ನಾ). ಒಂದು ಬಗೆಯ ಉತ್ತಮವಾದ ಜೀರಿಗೆ: ಜೀರಿಗೆಯನ್ನಾದರೂ 


ಮುಂಗಾರಿಯ ಕಾಲದಲ್ಲಿ ಬಿತ್ತಬೇಕು. ಹಾಗೆ ಶಾಜೀರಿಗೆಯನ್ನಾದರೂ ಬಿತ್ತಿದರೆ ಬರುತ್ತದೆ 

| — ಪಾರ. ಶಾಹಜೀರಹ್‌; ಮರಾ. ಶಹಾಜಿರೇ; ಗುಜ. ಶಾಜರು] 

೨. ಶುಭ್ರವಾದ ಉಡಿಗೆ ; 
ಮಡಿಯಾದ ಉಡುಪು: (6. ೩. ಒಂದು ಬಗೆಯ ಹೆಂಗಸರ ಉಡುಪು. 
೪. ಒಳೆಲಂಗ. ಸಂ.) 

ಶಾಟ್ಮ, ಶಂಟ (ನಾ). ಗುಹ್ಮಾಂಗದ ಮೇಲೆ ಬೆಳೆಯುವ ಕೂದಲು; ಶಪ್ಪ : 
ಊಟಕ್ಕಿಲ್ಲದ ಉಪ್ಪಿನಕಾಯಿ ಕತ್ತೆಶಾಟಕ್ಕಿಂತ ಕಡೆ (ಗಾಡ). ಶಂಟ: ಕಂಡು ಕರೆಯದ 
ನೆಂಟ ಗಂಡುಕತ್ತೆಯ ಶಂಟ (ದಾಸಪ. 8. ೫೪-೪); ದೇವರ ಗಂಟು ಹೋದರೆ ಪೂಜಾರಿ 
ಶಂಟ ಹೋಯಿತು (ಗಾದೆ). 1೯ ಮರಾ. ಶೇಠ್‌, ಶೇಂಟ್‌। 

ಶಾಟಕ (ನಾ). ಬಟ್ಟೆ; ವಸ್ತ್ರ. ಸಂ. 

ಶಾಟಿ (ನಾ). ೧. ಎ ಶಾಟಕ. ೨. ಮೇಲುಹೊದಿಕೆ ; ಧೋತರ ; ವಲ್ಲಿ : 
"“ಬೃಹತಿಕೆ ಶಾಟಿ ವೈಕಕ್ಕಮಾ ಪೊದೆವವುತ್ತರಾಸಂಗಮಕ್ಕು'' (ಮಂಗರಾ. ೭೬-೯): ಚೀರ, 
ಸೀರೆ, ಚೇಲ, ಸಾಡಿ. ಶಾಟಿಗಳು ಮೂಲತಃ ವಲ್ಕಲಗಳು (ಕರ್ಣಾಪೂ. ೧೫೦). 
೩. ಸಂನ್ಯಾಸಿಗಳು ತೊಡುವ ಕಾವಿಬಣ್ಣದ ಬಟ್ಟೆ ; ಕಾಷಾಯವಸ್ತ್ರ : ನೀರಲ್ಲಿ 
ನನೆದಿರ್ದ ಶಾಟಿಯಂಗಿಯ ತೋಳ ತೋಜಲ್ಲೆ ಮತ್ತೇಳುಘಳಿಗೆಯೊಳು ಬಂದೋರ್ವ 
ಧಾರುಣಿಯೊಳುಂ ಬಿದ್ದು ನುತಿಸುತಿರೆ (ಗುರುಚಾ. ೩-೨೪) : ಆಚಾರ್ಯರು ಬಹಳ 
ಕನಿಕರದಿಂದ ಒಮ್ಮೆ ತಮ್ಮ ಶಾಟಿಯನ್ನು ಅತ್ತ ಬೀಸುತ್ತಲೇ ಆ ಹಡಗಿಗೆ ಅನುಕೂಲ 
ಮಾರುತನ ಸ ಅದು ಸರಾಗವಾಗಿ ದಂಡೆಗೆ ಬಂದು ಮುಟ್ಟಿತು 
(ಭಚ್ಕೋತಿ. ೩೮). ೪. ಪಂಚೆ : ಚೆಲ್ಲಣಂ ಬಾಲಗೈಪಂ ಬಿಗಿದ ಕಾಸೆ ಬಿಳಿಯೊಲ್ಲಿ ಕಾವಿಯ 


(ಕೃವಿಪ್ರ, ೬೮). 


ಶಾಠಿ 


ಶಾಟಿಯಂಗದಟ್ಟುಂ ಬೆಳೆದ ಚೆಳ್ಳುಗುರು (ಗುರುಚಾ. &-೫೦);ವರಿಷ್ಠರನ್ನು ಕಾಣಬೇಕಾದಾಗ 
ಸೂಟು ಬಿಟ್ಟು ಶಾಟಿ ಧರಿಸಿದರೆ ಸೃಷ್ಟಿಯೆ ನಿಂತುಹೋಗಬೇಕಾದೀತು (ಮುಂಗಾಪು. ೨೫). 
(ಸಂ. ಶಾಟೀ) 

ಶಾಠಿ "ಸಾಟ್ಮಿ' ನೋ. 

ಶಾಕ್ಯ (ನಾ). ೧. ಮೋಸ ; ವಂಚನೆ : ಕೊಲಿಸುವ ಕೊಲ್ಪ ಶಾಠ್ಯಪರವಾಗಿಸುವಾಗುವ 
ಕಳ್ವ ಕಳ್ಟರೊಳ್‌ ಸಲೆ ಪುದುಗೊಳ್ಳೆ ಪಾದರಮನಾಡಿಸುವ ಕಾಂಕ್ಸೆಯೊಳ್‌ ಮನಂ 
ಸಲಿಸುವ ಸ್ವಲ್ಪಪಾಪಪರನುಂ (ಸುಕುಮ. ೫-೪೪). ೨. ಹಟಮಾರಿತನ; ಚಂಡಿತನ : 
ತನ್ನ ಶಾಠ್ಶ, ಅನ್ಕಾಯ, ಅಜ್ಞಾನ, ಕಾಮಾಂಧತೆ - ಇವೇ ಈ ದು:ಖಮಯತೆಯನ್ನು 
ತಂದಿರಬಹುದೆಂಬುದರ ಕಲ್ಪನೆಯು ಅವನಿಗೆ ತುಸುವಾದರೂ ಬರಲಿಲ್ಲ (ಸಮಜೀ. ೧೨೩). 
೩. ದುಷ್ಟತನ ; ಕೇಡಿಗಬುದ್ದಿ. ಸಂ.) 

ಶಾಡ್ವಲ, ಶಾಡ್ವಳ (ಗು). ೧. ಹಸುರಾದ; ಹಚ್ಚನೆಯ: ಪಕ್ಷಂಗಳ ಶಾಡ್ವಲಚ್ಛವಿ 
ಮನಂಗೊಳೆ ಪಾಜುವ ಕೀರಮಾಲೆ . . . ತೋರಣದಂತೆ ರಂಜಿಕುಂ (ಜಗವಿ. ೪-೬೬). 
(ನಾ). ೨. ಎಳೆಯ ಹುಲ್ಲಿನಿಂದ ಕೂಡಿದ ಪ್ರದೇಶ; ಹಚ್ಚಹಸುರಾದ 
ಹುಲ್ಲುಗಾವಲು ; ಹಸಲೆ : ಜೀರ್ಣಚರನ್ನೃಗಾಳಿ . . . ಜಗದ್ವಿವರಾಂತಮಪ್ಪ 
ರಾಮನ ಘನಚಾಪದಂಡರವಮುಂ ನೆನೆದೆತ್ತಲುಮಾಕ್ಷಿಸುತ್ತೆ ಕಂಬನಿಗಳನಿಕ್ಕಿ 
ಮೇಪುಗೊಳಲೊಲ್ಲವು ರೂಢಿಯ ಶಾಡ್ವಲಂಗಳೊಳ್‌ (ಕಾದಂಪೂ. ೧೧೧) : ರಾಜಿಸೆ 
ನೀರ್ದಾಣದೊತ್ತಿನೊಳ್‌ ಪಚ್ಚನೆ ಬೆಳೆದ ಹರಿತಶಾಡ್ವಲಮುಂ, ಸುತ್ತುಂ ನೀಳ್ದ 
ಪೊಟೆದುಂಗೆಯ ಚೊಂಪಮುಂ . . . ಚೆಲ್ವಾಯ್ತು (ರಾಮಾಶ್ವ. ೩೦-೧೯). ಶಾಡ್ವಳ : 
ಪಿ. ಆ ಮಹಾತ್ಮಂ ಜಲದೇವತಾನುಗ್ರಹಮಂ ಪಡೆದು ಶಾಡ್ಮಳರುಚಿರಗಿರಿನಿತಂಬ 
ದೋಪಳದೊಳೊಡಂಬಡಿನೊಳೊಆಗುವ ನಗಜೇಂದ್ರನಂತೆ (ವರ್ಧಚ. ೮-೯೬ ವ). 
೩. ಎಳೆಯ ಹುಲ್ಲು ; ಗರಿಕೆ : ಬಳವಳಿದ ರಥತುರಂಗವೃಂದಮಂ ಬಿಟ್ಟು 
ಶೀತಳವಾರಿಯಂ  ತೋಟ್‌ ಮೆಯ್ದೊಳೆದು ಲಲಿತಶಾಡ್ವಳವನೊಲವಿಂ ಕೊಯ್ದು 
ಮುಂದಿಟ್ಟು ಕಟ್ಟಿ ಪ್ರಧಾನ ನಟ್ಟಡವಿಯೊಳಗೆ . . . ವಿಶ್ರಮಿಸಲು (ಹಚಕಾ. ೬-೪೧). 
"ಶಾದ್ವಲ' ಪರಾ. (ಸಂ. 

ಶಾಡ್ವಳ "ಶಾಡ್ವಲ' ನೋ. 

ಶಾಣ್ಮ (ಗು). ೧. ಸೆಣಬಿನಿಂದ ತಯಾರಿಸಿದ. (ನಾ). ೨. ಹರಿತ 
ಗೊಳಿಸುವಿಕೆ : (೪. ೩. ಸಾಣೆಕಲ್ಲು ; ಮಸೆಗಲ್ಲು. ೪. ಚಿನ್ನ, ಬೆಳ್ಳಿ 
ಮುಂತಾದ ಲೋಹಗಳನ್ನು ಪರೀಕ್ಷಿಸುವ ಕಲ್ಲು; ಒರೆಗಲ್ಲು; ನಿಕಷ: 


"ಖರಶಾಣ' ಪರಾ. ೫. ಗರಗಸ. ೬. ಒಂದು ತೂಕದ ಮಾನ; ನಾಲ್ಕು 
ಮಾಷಗಳ ತೂಕ : ""ಶಾಣಮದು ನಿಕಷಮುಂ ಪರಿಮಾಣಮುಮೆರಡುಂ'' 
(ವಸ್ತುಕೋ. ೧೨೫-೪೪) : ೪. ಮಾಷ ಎ ೧ ಶಾಣ ೪.೮ ಗ್ರಾಂ. (ಸಕವ್ಮೆ ಇ. ಪ್ರಸ್ತಾವನೆ). 
೭ ಗೋಣಿತಾಟು. (ಸಂ. 

ಶಾಣ್ಮ 'ಶಹಣೆ' ನೋ. 

ಶಾಣಶಿಲೆ (ನಾ). ಒರೆಗಲ್ಲು : ನಿರ್ಮಲಶಾಣಶಿಲೆಗಳಂ ನೀರಾಜನಾರ್ಥಫಲಕ 
ವ್ಯಜನನಿಕರಂಗಳಂ . . . ಬೇಡುವರ ಬಗೆಯಜೌದವರ್ಗಾ ವಸ್ತುವಂ ಕುಡುತೆ 


(ಆರಾಚ, ೫-೬-೧೬). [ಸಂ. ಶಾಣಶಿಲಾ। 

ಶಾಣಾರಿಕಾಸು (ನಾ). ಒಂದು ಬಗೆಯ ನಾಣ್ಮ : ನವಾಬರು ಅವನಿಗೆ ಸನ್ಮಾನಗಳನ್ನು 
ಮಾಡಿ, ೪ ಲಕ್ಷ ಶಾಣಾರಿಕಾಸುಗಳನ್ನು ಕೊಟ್ಟರೆ ನಿನ್ನ ಕಲ್ಲಿಕೋಟೆಯನ್ನು. ನಿನಗೆ 
ಕೊಡುತ್ತೇನೆಂದು ಹೇಳಿ . . . ದೇವಸ್ಥಾನದಲ್ಲಿ ಇಳಿಸಿದ್ದನು ( ಮಹಾವಂ. 1, ೨೦೧). 

[ಶಾಣಾರಿ? + ಕಾಸ್ಕು! 

ಶಾಣಿತ (ಗು). ಹರಿತಗೊಳಿಸಿದ : ನೋಡು ಮತ್ತೆ ಕಾಮಿನಿ, ವಳಿತ ಶಾಣಿತ ತೀರನು 
(ಕೋಹಿನೂ. ೧೦೨). 1ಸಂ.1 

ಶಾಣೆ "ಶಹಣೆ' ನೋ. 

ಶಾಣೆತನ, ಶಾಣೆಯತನ, ಶಾಹಣೇತನ, ಶ್ಯಾಣ್ಮಾತನ (ನಾ). ಜಾಣತನ; 
ಚಾತುರ್ಯ : ಧಡ್ಡಮಂದೀಗ ಛಾಡೀ ಹೇಳೋ ಶಾಣೇತನಾ ಎಲ್ಲೆತಿ? 
(ಉದವ್ಯ. ಣು); ಗಂಡನ್ನ ಇಟಗೊಂಬೋ ಶಾಣೇತನ ಇಲ್ಲದ ಮುಗ್ಗಲಗೇಡಿಗೆ ಇನ್ನೊಬ್ಬರ 


೮೧೦೦ 


ಶಾತೋದರಿ 


ರಂಡೆಮುಂಡೆತನದ ಗೊಡವಿ ಯಾಕ? (ಸಮಜೀ. ೨೦೫). ಶಾಣೆಯತನ : ಶಾಣೆಯತನವು 
ಮಾನವಮಾನವು ಶೈನ್ಕಗಳು ಕನಸಣ್ಣಾ (ಚದಾವ. ೩೪-೫). ಶಾಹಣೇತನ : ದಮಡಿ 
ದಮಡಿ ಶಾಹಣೇತನ ಮಾಡಿ ಐವತ್ತುಸಾವಿರ ರೂಪಾಯಿ ಕೂಡಹಾಕಿ (ಬಾಂಡಾಯ. ೪). 
ಶ್ಯಾಣ್ಯಾತನ : ದುಡ್ಡು ಗಳಿಸಿದರ ಉಪಯೋಗ ಮಾಡಿಕೊಂಡೇನು ಅನ್ನೂ ಶ್ಯಾಣ್ಮಾತನ 
s ಬೇಕೊ ಬ್ಯಾಡೋ? (ಅಪನಾ. ೨೧೪). (ಶಾಣೆ (ಆ ಶಹಣೆ) 1 - ತನ) 
ಶಾಣೆಯ “ಶಹಣೆ' ನೋ. 
ಶಾಣೆಯತನ "ಶಾಣೆತನ' ನೋ. 
ಶಾಣೋಪಲ (ನಾ). ಸಾಣೆಕಲ್ಲು ; ಮಸೆಗಲ್ಲು : ಪಳುಕಿನ ಶಾಣೋಪಲದೊಳ್ಳಿಗೆ 
ಬಗೆಗೊಳೆ ಕತ್ತುರಿಯಂ ತೇಯುತ್ತಿರ್ದೊರ್ವಳ ಪಾಂಗೆಂತೆನೆ (ಉದ್ಭದೇ. ೨-೩೬); 
ಕುಸುಮಶರನಸುಗೆಸರಮಂ ಮಸೆಯೆ ಸುಧಾಕಿರಣಬಿಂಬಶಾಣೋಪಲದೊಳ್ಳಸಗಿ ಪನಿ 
ಪತ್ತಿ ತುದಿಯೊಳ್ಳಿಸುಗುವುದೆನೆ ಮೆಜೆದುವವಳ ಪದತಳದುಗುರ್ಗಳ್‌ (ರಾಜರೇ. ೭-೨೭). 
೫0.1 
ಶಾಣ್ಯಾ 'ಶಹಣೆ' ನೋ. 
ಶಾತ (ಗು). ೧. ಹರಿತವಾದ ; ಚೂಪಾದ : ಕೂಟಾಗ್ರ [ಮು|ದಗ್ರವಜ್ರಘಾತ 
ದಿಂದುರುಳ್ವಂತೆ ರತ್ನಮಕುಟಮರಾತಿಶಾತಶರದಿನುರುಳ್ಳುದುಂ (ಪಂಪಭಾ. ೧೨-೨೦೨ ವ); 
ಪೊಣಮಟ್ಟತ್ತು ಕಾಂತಾರದಿಂ ಪಾಟಲನೇತ್ರಂ ಶಾತಶೃಂಗಂ ಗವೇಂದ್ರಂ 
ಆ ತಳೋದರಿ ಸಾವಿಗೆ ಶಾತಖಡ್ಗಕೆ ಕೈದುಡುಕಿದಳು 
ಕಾವಲಸುರೆಯರ (ತೊರರಾ. ೫-೩-೬೮). ೨. ತೆಳ್ಳನೆಯ ; "ಶಾತಕುಕ್ಷಿ' ಪರಾ. 
(ನಾ). ೩. ಹರಿತಗೊಳಿಸಿದುದು : "ನಿಶಿತಂ, ಕ್ಷತಂ, ಶಾತಂ, ತೇಜಿತಂ - 
೪ ಹದವಿಡಲ್ಪಟ್ಟದ್ದು'' (ಸಿದ್ಧಾಂತಿ. ೩೪೭). ೪. ತೆಳುವಾಗಿರುವಂಥದು : ""ಸನ್ನಮೆನೆ 
ಶಾತ [ಪಾಠಾಂ. ಶಾಂತ ಮೆನೆ ಸಣ್ಣನದು'' (ಮಂಗರಾ. ೧೬೨-೨೬). ೫. ನಿತ್ರಾಣ; ನಿಶ್ಶಕ್ತಿ; 
ದುರ್ಬಲತೆ : (8. ೬. ಸಂತೋಷ ;ಹಿಗ್ಗು : ""ಮುತ್‌, ಪ್ರೀತಿಃ, ಪ್ರಮದ:, ಹರ್ಷ: 
. .. ಶಾತಂ, ಸುಖಂ--೧೨ ಸಂತೋಷದ ಹೆಸರುಗಳು'' (ಸಿದ್ಧಾಂತಿ. ೪೨). ೭. ಚೆಲುವು; 
ಮನೋಹರತೆ : (8. ಆ. ಒಂದು ಬಗೆಯ ಸಸ್ಮ ; ಧತ್ತೂರ. ಸಂ. 
ಶಾತಕುಂಭ (ನಾ). ೧. ಹೊನ್ನು ;ಬಂಗಾರ ; ಚಿನ್ನ :ರಂಭಾಸ್ತಂಭೋಪಮಾನೋರು 
ಯುಗಳೆಯರ್‌ ಶಾತಕುಂಭರಂಭಾವನಂಗಳುಮಂ . . . ವಿಲಾಸದಿಂ ತೊಲಲ್ಲಲ್ಲಿ 
(ಅದಿಪು. ೧೧-೯೩ ವ) ; ಕ್ಷೀರಾದಿ ಸವನಪಾವನರಸವಿಚಿತ್ರಾನೇಕಶಾತಕುಂಭಕುಂಭಂಗಳಿಂ 
. .. ಮನಂಗೊಳಿಪ ದೇವಪೂಜಾಗೃಹಮಂ ಪೊಕ್ಕು (ಪಂರಾಮು. ೧೨-೨ವ);ಆ ತುರಂಗದ 
ಖುರಪುಟದ ನವಶಾತಕುಂಭದ ಗಾಲಿಯುಜುಬೆಯನಾ ತತುಕ್ಷಣವಾಂಪರಾರೆನೆ 
ಕವಿದುದುಭಯದೊಳು (ಕವ್ಮಾಭೀ. ೪-೯೩). ೨. ಧತ್ತೂರದ ಕಾಯಿ. [ಸಂ.1 
ಶಾತಕುಕ್ಸಿ (ನಾ). ತೆಳ್ಳನೆಯ ನಡುವಿನ ಹೆಣ್ಣು; ತನೂದರಿ : ಚೇತನದ ವರ್ಗದಲಿ 
ಸೃಷ್ಟಿಗೆ ಜಾತಸೌಖ್ಯಮದಾವುದೆನಲಾ ಶಾತಕುಕ್ಷಿಯರಾದ ಪೆಣ್ಣಳಕ್ಕೆ ಪುದಿವುನವ3ದೊಂದೇ 
(ವಿವೇಭ. ೪-೨). (ಸೆಂ. ಶಾತಕುಕ್ತೀ)] 
ಶಾತನ (ನಾ). ೧. ಹರಿತಗೊಳಿಸುವುದು. ೨. ಪತನಗೊಳಿಸುವಿಕೆ;ನಾಶಗೊಳಿಸು 
ವಿಕೆ : ಅನ್ಕದೈವಮದಾಟವೀಪಟುಶಾತನಕುಠಾರ ಅನ್ಮದವಮತ:ಗಮದೆಹರಿ 
(ಬಸಪು. ೫೩-೪). ೩. ಅಳಿವು ; ನಾಶ. ೪. ಬಾಡುವಿಕೆ ; ಸೊರಗುವಿಕೆ. [೬0.1 
ಶಾತಮನ್ಮು (ನಾ). ೧. ಇಂದ್ರನಿಗೆ ಸಂಬಂಧಿಸಿದುದು. ೨. ಐಂದ್ರಾ.ಸ್ತ್ರ : ಅರ್ಜುನ 
ಕೊಂಡನಗ್ಗದ ಶಾ(ಪಾಠಾಂ. ಜಾ]ತಮನ್ಮುವನು ಆ ಮಹಾಬಾಣಾಭಿಮುಖದಲಿ 
ಸೋಮಧರಮಾರ್ಗಣವನಿಂತೀ ಭೀಮವಿಕ್ರಮ ಕರ್ಣನೆಚ್ಚನು (ಕುವ್ಮಾಕ. ೨೩-೪೭). 
ಶಾತಮನ್ಯುವಜೆಸೆ - ಇಂದ್ರನಿಗೆ ಸೇರಿದ ದಿಕ್ಕು ; ಪೂರ್ವದಿಕ್ಕು 
ಈತನುತ್ತರದೆಸೆಗೆ ಭೀಮನು ಶಾತಮನ್ಮುವ ದೆಸೆಗೆ ಯಮಳರ ಭೀತರಿದ್ದೆಸೆಗೆಂದು 
ವೇದವ್ಕಾಸ ನೇಮಿಸಿದ (ಕುವ್ಮಾಸ. ೩-೧೨). [ಆ ಸಂ. ಶತಮನ್ಮು| 
ಶಾತೋದರಿ (ನಾ). ಎ ಶಾತಕುಕ್ಷಿ : ಶಾತೋದರಿ ಬಯಸುವ ನಳನೀತಂ ತಾಂ 
ದೂತನಾಗಿ ಪೋದೊಡೆ ನಳಚಂ. ೨೬೪) ; ನೀತಿರಹಿತ ನರಪತಿಯ ವಿಭವಜಲಜಾತ 
ದಲಾಂಬುವಿನಂತೆ ಶಾತೋದರಿಯರ ಬಜುನೋಟದಂತತಿಕಾತರತೆಯನೆಯ್ದದಿಹುದೆ 
(೫೦. ಶಾತೋದರೀ] 


(ಜಗೆವಿ. ೫-೩೫) ; 


4s 


(ಕುರಾಹಾಂ ೩೫-೩೪). 


ಶಾತ್ತುಮೊರೆ 


ಶಾತ್ರುಮೊರೆ (ನಾ). ೧. ವೈಷ್ಣವದೇವಾಲಯಗಳಲ್ಲಿ "ಪ್ರಬಂಧವಾಚನ'ದ 
ನಂತರ ಮಾಡುವ ಪವಿತ್ರ ಸ್ತೋತ್ರಗಳ ಪಠಣ: ನಮೋ ... ಪುಳಿಯೋರೆಯಿರದೆ 
ಮೊರೆಯದ ಶಾತ್ತುಮೊರೆಗು ಕಣ್ಮುಚ್ಚಿ ಕೈಮುಗಿದು ಕೂಳ್‌ ಕಾಯ್ದ ನಿಮಗು ಮುಗಿಯದೇ 
ನಿಮ್ಮ ಮರೆಯೊಳು ಬಾಳ್ವ ನನಗು! (ಗಣೇಶ. ೭೧-೬. ೨. ಆಳ್ವಾರುಗಳ 
ಉತ್ಸವಸಮಾರಂಭದ ಕೊನೆ, - ಮುಕ್ತಾಯ : ಉತ್ಸವ ಜರುಗುತ್ತಿರುವ ಇಂದಿನ 
ಸನ್ನಿವೇಶದಲ್ಲಿ ನಾನು ಬಹಳ ಉಲ್ಲಾಸವಾಗಿದ್ದೇನೆ. ಇನ್ನೇನುಮಜ್ಜನವಾಗಿ ಶಾತ್ತುಮೊರೆಯ 
ವೇಳೆ ಸಮಾಪಿಸುತ್ತಿದೆ (ಈಚಕೆ. ೮೬). 1€- ತಮಿ. ಚಾತ್ತುಮುಲೈ] 

ಶಾತ್ರವ (ಗು). ೧. ಶತ್ರುವಿಗೆ ಸಂಬಂಧಿಸಿದ. (ನಾ). ೨. ಹಗೆ ; ಶತ್ರು : 
ವಿಕ್ರಾಂತಕ್ಷತ್ರಚಾರಿತ್ರಂಗಳಂ ಕೇಳದ ಶಾತ್ರವಗಣನೆಯೊಳಂ ವಿರೋಧಿದ್ವಜಿನೀ 
ಧೂಲಿ*ಪಟಲಪಿಹಿತದೃಷ್ಟಿಗಳಾಗಿ (ಆದಿವು ಬ. ೧೪-೮೩ ವ); ಅವಯವದಿಂದುದುರ್ಚುವ 
ಭವಭಯಮುಂ ಶಿಥಿಲಮಾದುದೆಂದೊಡೆ ತಾಂ ಶಾತ್ರವಭಯಮೇಗಹನಮೊ ಕರ್ಮ 
ವೈರಿನಿರ್ಮೂಲನಾಂಘ್ರಿಕಮಲಾಂತಿಕದೊಳ್‌ (ಶಾಂತಿಪು. ೬-೪೧) ;ಇವು ಮಹಾರಣರಂಗದಲಿ 
ಶಾತ್ರವನಿವಾರಣವೈಸಲೆ (ಉವ್ಮಾಅ. ೬-೨೮). ೩, ಹಗೆತನ; ಶತ್ರುತ್ವ. ೪. ಹಗೆಗಳ 
ಗುಂಪು; ಶತ್ರುಸಮೂಹ. ಸಂ.) 

ಶಾತ್ರವಮಂತ್ರಪಂಚಕ (ನಾ). [ರಾಜನೀ] ಶತ್ರುವಿನೊಂದಿಗೆ ವ್ಯವಹರಿಸುವಾಗ 
ಕೈಕೊಳ್ಳುವ ಕರ್ಮಾರಂಭೋಪಾಯ, ಪುರುಷದ್ರವ್ಮಸಂಪತ್ತು, ದೇಶಕಾಲ 
ವಿಭಾಗ, ವಿನಿಪಾತಪ್ರತೀಕಾರ ಮತ್ತು ಕಾರ್ಯಸಿದ್ಧಿಗಳೆಂಬ ಐದು ಬಗೆಯ 
ಉಪಾಯಗಳು : ಅವಯವದಿಂದಟೌಗುಂ ಪಂಚವಿಧಾಹಿತವರ್ಗದುರ್ಗವಂಚಕಮಂ 
ಶಾತ್ರವಮಂತ್ರಪಂಚಕಮನೊಪ್ಪುವ ತತ್ಸಭುಮಂತ್ರಶಕ್ತಿಗಳ್‌ ತೀವ್ರಂಗಳ್‌ 
(ಶಾಂತಿಪು. ೨-೪೭). 1ಸಂ.] 

ಸಾದ (ನಾ). ೧. ಎಳೆಯ ಹುಲ್ಲು. ೨. ಕೆಸರು; ರಾಡಿ : ""ಷರಿಷಜ್ಜಂಬಾಳ 
ನಿಷದ್ವರಕರ್ದಮ ಶಾದ'' (ವಸ್ತುಕೋ. ೨೫-೨೦). ([ಸಂ.] 

ಶಾದ್ವಲ (ಗು). ೧. ಹಚ್ಚನೆಯ ; ಹಸುರಾದ. (ನಾ). ೨. ಹಚ್ಚನೆಯ 
ಹುಲ್ಲುಗಾವಲು : "“ಶಾದ್ವಲಃ, ಶಾದಹರಿತೆ-- ಎಳೇಹುಲ್ಲಿನಿಂದ ಹಚ್ಚಗಿರುವ ದೇಶಕ್ಕೆ 
ಹೆಸರುಗಳು'' (೩ದ್ದಾಂತಿ. ಣಾ). ೩. ಹಸಿರಾದ ಹುಲ್ಲು : ಶಾದ್ವಲದ ಮೇಲೆ ಕಿಸಲಯದ 
ಪರ್ಯಂಕದಲಿ . . . ವಿಶ್ರಮಿಸಿಕೊಳುತೆ (ಚತ್ರಾಂಗ. ೪೨-೧೧೪೫). [ಸಂ.) 

ಶಾನಬಾಗ "ಸೇನಬೋವ' ನೋ. 

ಶಾನಬಾವ "ಸೇನಬೋವ' ನೋ. 

ಶಾನಬೋವ "ಸೇನಬೋವ' ನೋ. 

ಶಾನಭಾಗ "ಸೇನಬೋವ' ನೋ. 

ಶಾನಭೋಗ "ಸೇನಬೋವ' ನೋ. 

ಶಾನಭೋಗತನ "ಸೇನಭೋಗತನ' ನೋ. 

ಶಾನಭೋವ "ಸೇನಬೋವ' ನೋ. 

ಶಾನಾಯ, ಸೇನಾಯ (ನಾ). ಶಾನುಭೋಗನು ಶುಲ್ಕದ ರೂಪದಲ್ಲಿ 
ತೆಗೆದುಕೊಳ್ಳುವ, ರೈತರ ಬೆಳೆಯ ಒಂದು ಭಾಗ : "ಶಾನಾಯಮುದ್ರೆ' 
ಪರಾ. ಸೇನಾಯ : "ಸೇನಾಯಮುದ್ರೆ' ಪರಾ. 1] 

ಶಾನಾಯಮುದ್ರೆ, ಸೇನಾಯಮುದ್ರೆ (ನಾ). ಶಾನುಭೋಗನಿಗೆ ಕೊಷಬೇಕಾದ 
ಆದಾಯವೆಂದು ತಿಳಿಸುವ ಮೊಹರು : ಕೋರಿನ ದವಸದಲ್ಲಿ ಸೊಲಿಗೆಗುಡ್ಡೆ 
ಆಯ ಎಂಬುದಾಗಿ ರುಸುಂ ಮಾಡಿ ಕೊಟ್ಟು, ಗೌಡ ಮತ್ತು ಶ್ಶಾನುಭಾಗರಿಗೆ 
ಶಾನಾಯಮುದ್ರೆ ಎಂಬದಾಗಿ ಕೊಡುವಂತೆ ನೇಮಕಮಾಡಿಸಿದಲ್ಲದೆ . . . ಕಾಣಿಕೆ 
ಕಡ್ಡಾಯ ಮುಂತಾದ್ದನ್ನು ಬಿಟ್ಟುಕೊಡುವಂತೆ ನಿಬಂಧನೆಯನ್ನು ಮಾಡಿದರು 
(ಮಹಾವಂ. 1.೧೧೯). ಸೇನಾಯಮುದ್ರೆ : ಊರಲ್ಲಿ ಚಾವಡಿಯ ಕಾವಲ್ಲಾರರು . . . 
ಸೇನಾಯಮುದ್ರೆ, ಕಡತದ ಕಾಣಿಕೆ . . . ಲಂಚ, ಸಂಚ, ಅದು, ಇದು - ಎನ್ನುತ 
ಎಲ್ಲಾವನ್ನೂ ಸಲ್ಲಿಸಿಕೊಳ್ಳುತ್ತಾರೆ (ಬೆಟ್ಟಅ. ೧೫೫-೨೩೬). (ಶಾನಾಯ + ಮುದ್ರೆ] 

ಶಾನುಭಾಗ "ಸೇನಬೋವ' ನೋ. 

ಶಾನುಭಾವ "ಸೇನಬೋವ' ನೋ. 


೮೧೦೧ 


ಶಾಹವಿಮೋಕ್ಷ 


ಶಾನುಭೋಗ "ಸೇನಬೋವ' ನೋ. 

ಶಾನುಭೋಗಿಕೆ "ಸೇನಬೋಯಿಕೆ' ನೋ. 

ಶಾನೆ, ಶ್ಶಾನೆ, (ನಾ). ೧. ಬಾಹುಳ್ಯ ; ಹೆಚ್ಚಳ ; ಆಧಿಕ್ಕ : ಭಸ್ಮಪರಿಧಾನದಿಂ 
ಪೂಜಾಗ್ನಿ ಶಾನೆಯಿಂ ಕುಳಿತೆಲ್ಲ ತಾಣದಿಂ ಯತಿಗಳ ನಿಧಾನದಿಂ ತೀರಮೆಸೆಯೆ 
(ಪರಶು. ೪-೬೩೦). (ಗು). ೨. ಅಧಿಕವಾದ; ಬಹಳ: ನಿನ್ನ ಪದವೆ ಶರಣುಂ 
ಶರಣೆಂದೆನುತ ಶಾನೆ ದೈನ್ಶದಲಿ.. . ರೋಧಿಸಲು (ಸಾಗಂಧಿ. ೯೫-೪);ಬೇಗೆ ಮಸಗಲಿಂತು 
ಶಾನೆ ದೂರವೆ ವೃಷ್ಟಿ? (ಗಿಳಿವಿ. ೧೦೭-೨೯); ಶಾನೆ ಕ್ಷೀರವ ಕೊಡುವೆ ನಿತ್ಮವು 
ಮಾನವರಿಗುಪಕಾರಿಯು (ಗೋಹಾಡು. ೧೩-೬೧). ಶ್ಯಾನ್ಮೆ : ೨. ಸರ್ಪವೆಂದರೆ ನನಗೆ 
ಶ್ಯಾನೆ ಹೆದರಿಕೆ (ಚಿಂಗಾಳ್ವ. ೩೯). (4 ತೆಲು. ಶಾನಾ) 

ಶಾನ್ನೆ, ಶ್ಮಾನೈ (ಅ). ಹೆಚ್ಚಾಗಿ; ತುಂಬ : ಆಳುಮಂದಿ ಶಾನೆ ಇರಲಿ ಕಾಲನು ತಾ 
ಬೆನ್ನ ಬಿಡನು (ಪುರಂದ. ೨-೪೯-೪). ಶ್ಶಾನೆ :ಯಾ ಸಮಯದೊಳ್‌ ಸೇನೆ ಶ್ಮಾನೆಯಿರಬೇಕು 
(ಸೌಗಂಧಿ. ೧೮೧-೧೭). [ಆ ಶಾನೆ) 

ಶಾಪ (ನಾ). ೧. ಕೆಡುಕನ್ನು ಬಯಸಿ ಹೇಳುವ ಮಾತು : ನಿನಗಾನಿತ್ತ 
ಬ್ರಹ್ಮಾಸ್ತ್ರಮೆಂಬ ದಿಮವ್ಮಾಸ್ತ್ರಮವಸಾನಕಾಲದೊಳ್‌ ಬೆಸಕೆಯ್ಮದಿರ್ಕೆಂದು 
ಶಾಪಮನಿತ್ತಂ (ಪಂಪಭಾ. ೧-೧೦೫ ವ); ಎಲೆ ನಪುಂಸಕ ಗಂಡುವೇಷದ ಸುಳಿವುನಿನಗೇಕೆನುತ 
ಸತಿ ಕಳವಳಿಸಿ ಕರವೆತ್ತಿದಳು ಹಿಡಿ ಹಿಡಿ ಶಾಪವಿದೆಯೆನುತ (ಕುವ್ಮಾಅ. ೮-೪೦) ; ತನ್ನಿಂದಾದ 
ಹೆದನನು ತಿಳಿಯ ಹೇಳಿದು ಶಾಪವನು ಕೈಗೊಳಿಸಿ ತನಗೆಂದವರ್ಗೆ ಕೈಗಳ ಮುಗಿದೆ 
ನಾನೆಂದ (ತೂರರಾ. ೨-೫-೨೩). ೨. ನಿಂದೆ; ಬಯ್ಲುಳು: ""ಶಾಪಃ ಆಕ್ರೋಶಃ ... 
ವಿರೂಕ್ಷಣಾ - ಈ ೫ ಬಯ್ಗುಳ್‌'' (ಹಲಾಯು. ೨೪-೧೪೮). ೩. ಪ್ರಮಾಣ ; ಪ್ರತಿಜ್ಞೆ. 

ಶಾಪತಟ್ಟು ಎ ಶಾಪ ತಗುಲು : ಅದಕ್ಕೆ ಏನೋ ಶಾಪ ತಟ್ಟಿದೆ; ಅದರ ಹಣೆಯ 

ಬರಹವೇ ಕೆಟ್ಟದ್ದು (ಯೋಧಪು. ೭೪). ಶಾಪಹಾಕು ಎ ಬಯ್ಕು ; ನಿಂದಿಸು : ಹುಡುಗರು 
ಸೀಬೆಮರ ಹತ್ತಿದುದನ್ನು ಕಂಡು ಆಕೆ ಒಂದೇ ಸಮನೆ ಶಾಪ ಹಾಕಲಾರಂಭಿಸಿದಳು 
(ರೂಢಿ). ಶಾಪಾದಪಿಶರಾದಪಿ - ಶಾಪದಿಂದಾಗಲಿ ಬಾಣದಿಂದಾಗಲಿ : ರಿಪುಬಲವ 
ಗೆಲುವಲ್ಲಿ ಶಾಪಾದಪಿಶರಾದಪಿಯೆಂಬ ಜಯಲೋಲುಪನು . . . ಮಡಿದನು 
(ಕುವ್ಮಾದ್ರೋ. ೧೮ ಸೂಚನೆ). [ಸಂ.) 

ಶಾಪಂಗೊಡು, ಶಾಪಕೊಡು (ಕ್ರಿ). ಶಾಪವನ್ನು ನೀಡು ; ಶಪಿಸು : ಇರ್ಮೆ ನೀಂ 
ಮರ್ತ(ಲೋಕದೊಳ್ಳುಟ್ಟೆನುತ್ತೆ ಶಾಪಂಗೊಟ್ಟಂ (ಕಾರಂಉ. ೬೧೦). ಶಾಪಕೊಡು : 
ಎಂದಿಗೂ ಶಾಪಕೊಡದವನು ಸತ್ಕಾಗ್ರಹಿ! (ಪಾಂಚಜ. ೨೧-೧೦). [ಶಾಪ 4 ಕೊಡು) 

ಶಾಪಕೊಡು "ಶಾಪಂಗೊಡು' ನೋ. 

ಶಾಪಗ್ರಸ್ತ (ನಾ). ಶಾಪಕ್ಕೆ ಈಡಾದವನು, - ಗುರಿಯಾದವನು: ಆ 
ಸೌದಾಸನರಪತಿಯು ಶಾಪಗ್ರಸ್ತನಾಗಿ ಆಸುರೀಧರ್ಮವನ್ನು ಸ್ಟೀಕರಿಸಿ ಕಾಡಿನಲ್ಲಿ ಕಾಲ 
ಕಳೆಯುತ್ತಿರುವನು (ಮಣಿಸ. ೬೪) ; ನಮ್ಮವರು ಶಾಪಗ್ರಸ್ತರು, ಮೂರ್ಯರು, ನೀವು 
ಮನುಷ್ಯರೆಂದೇ ಅವರು ಪರಿಗಣಿಸುವುದಿಲ್ಲ (ಮಲೆನಾ. ೬೪). [ಸಂ.] 

ಶಾಪಮೋಕ್ಷ (ನಾ). ಶಾಪದಿಂದ ಬಿಡುಗಡೆಯಾಗುವಿಕೆ ; ಶಾಪದ ನಿವಾರಣೆ: 
ಪುಂಡರೀಕನ ಶರೀರಮಂ ಕಿಡದಂತು ತಂದು. . . ಶಾಪಮೋಕ್ಷಪರ್ಯಂತಮಿರಿಸಿದಪ್ಪೆಂ 
(ಕಾದಂಉ. ೬೧೨) ; ಹೋಗದೆಂತುಂ ಮುನ್ನ ತಾವನುಭೋಗಿಸದೆ ಮೇಣ್‌ 
ಶಾಪಮೋಕ್ಷವದಾಗಿ ಬದುಕುವ ಮಾರ್ಗವೆಮಗೆಂದಿಂಗಹುದು 
(ಬಸಪು. ೩೪-೧೨). ಸಂ.) 

ಶಾಪಮೋಕ್ಷಿತ (ನಾ). ಶಾಪದಿಂದ ಬಿಡುಗಡೆ ಹೊಂದಿದವನು ; ಶಾಪದಿಂದ 
ಮುಕ್ತನಾದವನು : ಭೂತಳದೊಳಗೆ ಶಾಪಮೋಕ್ಷಿತರಾಗಿ ತಾವಲ್ಲಿ ಖ್ಯಾತಿ ಮಿಗೆ 
ಗಂಧರ್ವರಾಗಿ . . . ಕೈಲಾಸಕ್ಕೆ ಹೋಗುತ್ತಿರಲು (ಬಸಪು. ೩೪-೨೫). [ಸಂ.1 

ಶಾಪವಿಮುಕ್ತಿ (ನಾ). ಎ ಶಾಪಮೋಕ್ಷ : ಶಾಪಕೊಟ್ಟವರಿಂದಲೇ ಶಾಪವಿಮುಕ್ತಿಯೂ 
ಆಯಿತು (ರೂಢಿ). [ಸಂ.1 

ಶಾಪವಿಮೋಕ್ಷ (ನಾ). ಎ ಶಾಪಮೋಕ್ಷ : ನಿಮ್ಮ ಕೈಯಲಿ ಮಡಿದಡಲ್ಲದೆ ಎಮ್ಮ 
ಶಾಪವಿಮೋಕ್ಷ [ಪಾಠಾಂ. ವಿಶಾಪ]ವಾಗದು (ಬಸಪು. ೩೪-೧೭) ;ನಿನ್ನ ದೆಸೆಯಿಂದಾಯ್ತಲೇ 
ಪ್ರತಿಪನ್ನ ಶಾಪವಿಮೋಕ್ಷ (ಕುವ್ಮಾಅ. ೧೩-೭೧). [ಸಂ.) 


ದೇವಾ 


ಶಾಪವಿಮೋಚನೆ 


ಶಾಪವಿಮೋಚನೆ (ನಾ). ವ ಶಾಪಮೋಕ್ಷ : ಶಕುಂತಳೆಯನ್ನು ಶಾಪವಿಮೋಚನೆ 
ಯಿಂದ ಸ್ಮರಣೆಯನ್ನು ಹೊಂದಿದ ದುಷ್ಕಂತನು ಪರಿಗ್ರಹಿಸಿದನು (ಶಾಕುಂಶ. ೧೧೫-೧೩) ; 
ನನಗೆ ಶಾಪವಿಮೋಚನೆಯಾದರೂ ನಾನು ದೇವಿಯನ್ನು ಪ್ರಾರ್ಥನೆ ಮಾಡಿಕೆಂಂಡು 
ನಿಮ್ಮನ್ನು ಪಡೆಯುತ್ತೇನೆ (ಬಂಕಿಮ. ೧೨೨.). (ಸಂ. ಶಾಪವಿಮೋಚನ]) 

ಶಾಪಹತ (ನಾ). ಶಾಪಕ್ಕೆ ಗುರಿಯಾದವನು ; ಶಪಿಸಲ್ಪಟ್ಟವನು : ಅಂತು 
ಕರ್ಣನುಂ ಶಾಪಹತನಾಗಿ ಮಗುಲ್ಹು ಬಂದು ಸೂತನ ಮನೆಯೊಳಿರ್ಪನ್ನೆಗಂ 
(ಪಂಪಭಾ. ೧-೧೦೫ ವ) ; ಕಣ್ಣಿನಲ್ಲಿ ನೋಡುತ್ತ ಕಣ್ಣಾಣೆನೆಂಬವನಂತೆ ಶಾಪಹತರಿಗೆಲ್ಲಕ್ಕೂ 
ಲಲಾಮಭೀಮ ಸಂಗಮೇಶ್ವರಲಿಂಗವು ಅಸಾಧ್ಯ ನೋಡಾ (ಸರ್ವವ. ೧೩೩-೬೬೬). 

[ಸಂ.) 

ಶಾಪಹಸ್ತ (ನಾ). ಶಾಪ ನೀಡುವಾಗ ತೋರುವ ಕರವಿನ್ಮಾಸ ; ಶಪಿಸುವುದಕ್ಕೆ 
ಎತ್ತಿದ ಕೈ : ಧರಣಿಸುರನೆಂದೆನ್ನ ಆಕ್ಕಿಸಿ ಶರವ ಬೇಡಿದೆ ಕಾಳೆಗದೊಳೀ ಶರ 
ನಿರರ್ಥಕವಾಗಲೆಂದನು ಶಾಪಹಸ್ತದಲಿ (ಕುವ್ಕಾಕ. ೯-೩೨). [ಸಂ] 

ಶಾಪಾಂತ (ನಾ). ಎ ಶಾಪಮೋಕ್ಷ  : ಈಗ ಶಾಪಾಂತ ಒದಗಿದೆ ; ಮಹೇಶಪುರದ 
ಭೈರವೀದರ್ಶನದಿಂದ ಮುಕ್ತಿಯಾಗುತ್ತದೆ ! (ಬಂಕಿಮ. ೧೨೨). [ಸಂ] 


ಶಾಪಾಯುಧ (ನಾ). ಶಾಪವನ್ನು ಅಸ್ತ್ರವನ್ನಾಗಿ ಉಳ್ಳವನು ; ತಪಸ್ವಿ : ಆಪಾಕ | 15 


ಶಾಸನ ಯಾವರ ನುಡಿಗೇಳಿ ಶಾಪಾಯುಧರರೀಗೆ ಗೋಪನಿಂತೆಂದ (ಹಮಚ. ೭). [ಸಂ.] 
ಶಾಪಾರುಹ (ನಾ). ಶಾಪಕ್ಕೆ ಯೋಗ್ಕನಾದವನು: ಕುರುಕುಲಾನ್ವಯಜನನಿ 
ಕೋಪಸ್ಫುಗಣದಲಿ ಶಪಿಸೆನಗೆ ಶಾಪಾರುಹನು ತಾನು (ಕುವ್ಮಾಗ. ೧೧-೬೪). 
[ಆ ಸಂ. ಶಾಪಾರ್ಹ] 


ಶಾಪಿಸು (ಕ್ರಿ). ವ ಶಾಪಂಗೊಡು: ಮುನೀಶರಾ ಗಿರಿಶನ ಲಿಂಗಮಂ ಪಟ್‌ಯೆ ಶಾಷಿಸೆ |20 


ಬಿರ್ದುದಿದೆಂಬರೆಲ್ಲರುಂ (ಸಮಪ. ೮-6) ; ಹರಹರ ಕಾಯವೇಡಾಯೆನ್ನದುಪತಾಪಿಸದೆ 
ಶಾಪಿಸದೆ ಈಯಣುಗನಂ ಕ್ರೂರಸರ್ಪನ ಬಾಯಿಗೀವರೆ (ಬಸಪು. ೪೮-೧೧) ; ರುದ್ರನನು 
ಶಾಪಿಸಿದ ವಾಣೀಪತಿಯು ವಿನಯದಲಿ ಹೊದ್ದುನುದು ಭೂಮಿಯಲಿ. .. ಘನತೆಯಲಿ 
ಕಲ್ಪಾಯುವಾಗಿಹುದು (ಸಂಭಪ. ೩೩-೩೬). (ಶಾಪ + - ಇಸ್ಬು) 

ಶಾಪು (ನಾ). ೧. ಸಾಮಾನುಗಳನ್ನು ಮಾರುವ ಸ್ಮಳ ; ಅಂಗಡಿ. 
೨. ದವಾಖಾನೆ; ಚಿಕಿತ್ಸಾಲಯ : ಎನು ಶಿವು, ಮುಂದಿನ ಯೋಚನೆಯೇನು? 
ಸರಕಾರಿ ನೌಕರಿಯೆ, ಖಾಸಗಿ ಶಾಪೇ? (ಜಾರುದಾ. ೧೯). |€- «0. Shop] 

ಶಾಬ (ನಾ). ೧. (ಯಾವುದಾದರೂ ಪ್ರಾಣಿಯ) ಮರಿ ; ಪೋತ : ಪೆದ್ದಣದೇಶಿಕ 
ಪ್ರವರ ಹರಿಣಧರಂ . . . ಶಿಷ್ಕಚಕೋರಶಾಬನಿಕರಂಗಳಂ ಪಿರಿದು ತಣಿಪುತ್ತೆ 
(ಆರಾಚ. ೧-೧-೩೩) ; ಕಿರಾಶವನಿತಾಕರ್ಣೋತ್ಸಲಾಕರ್ಷಿಮರ್ಕಟಶಾಬಾಶ್ರಿತಶಾಖ 
ಪಾದಪಯುತಂ ಕಣ್ಣೊಪ್ಪಿತಾ ಕಾನನಂ (ರಾಜಶೇ. ೫-೫೫). ೨. ಮಗು ; ಶಿಶು : "ಶಿಶು 
ಪೋತ ಬಾಲಕ ಶಾಬ ಡಿಂಬಮುರ್ಭಕ ಪಾಕಮೆನೆ ಪಡೆದ ಕೂಸೆನಿಕ್ಕುಂ'' 
(ಮಂಗರಾ. ೯೧-೮). [ಸಂ.1 

ಶಾಬಕ (ನಾ). ವ ಶಾಬ ೧ : ಕೋಮಳಶುಕಶಾಬಕಪ್ರಕರಮಂ ತೆಗೆದಂ ದಯೆಗೆಟ್ಟು 
ಲುಬ್ದಕಂ (ಕಾದಂಪೂ. ೧೭೮) ; ಜಲದ ನೆಳಲಿನಲೆವೆ ಚಲಿಸದಾ ಜಲಜಲೋಚನೆ 
ನೋಡುತಿರ್ದಳು ವಿಲಸದಭಿನವಚಿತ್ರಗತಿಯ ಕುರಂಗಶಾಬಕವ (ತೊರರಾ. ೨.-೮-೨೫) ; 
ಕಲಿತರೈ ಬಿಲ್ಬಿಜ್ಜೆಯಂ, ವೇದಮಂ ನೀತಿನಯವಿನಯನಿಯತಿಯಂ, ಶಾರ್ದೂಲಶಾಬಕಂ 
ಬೇಂಟೆಕಲ್ಪಿಯ ಕಲಿಯುವಂತೆ (ಶ್ರೀರಾಮ. ೨೫-೬೭೧). [ಸಂ.) 

ಶಾಬರ, (ನಾ). ಇಂದ್ರಜಾಲ ; ಯಕ್ಷಿಣಿ ; ಕಣ್ಮಟ್ಟು : ಕೈಯಲ್ಲಿ ಹಿಡಿದರೆ ಕಲ್ಲು 
ಸಿಕ್ಕಿತ್ತಲ್ಲದೆ ಲಿಂಗವಿಲ್ಲವೆಂದೆ ಕಣ್ಣಿನಲ್ಲಿ ನೋಡಿ ಶಾಬರ ಕಳೆದೆವೆಂದಡೆ ಅದು ಕೌಳಿಕವೆಂದೆ 

ಇದು ಭೀತಿಶಂಕೆಯೆ 7 ಶಾಬರಪ್ರಯೋಗವೇ 7? 
(ಮಾಮಾ. ೨೧೦). "ಶಾಬರಯಂತ್ರ' ಪರಾ. | ಸಂ. ಶಾಂಬರ] 

ಶಾಬರ್ಕ (ಗು). ೧. ಅನಾಗರಿಕವಾದ ; ಬರ್ಬರ. ೨. ಕೀಳಾದ ; ಅಲ್ಪ. 
೩. ಬೇಡರಿಗೆ ಸಂಬಂಧಿಸಿದ. (ನಾ). ೪. ಕಿರಾತ ; ಬೇಡ : "ಕೃಪಣಂ 


(ಮೋಳಿಮಾ. ೨೬-೧೦೬) ; 


ಶಾಬರರಾರ್ದ್ರ ಲುಬ್ಬಕಮೆನಿಕ್ಕುಂ'' (ನಾನಾರ. ೧೨೮). ೫% ಒಂದು ಬಗೆಯ ಮರ; | «ಆ 


ಲೋಧ್ರ. ೬. ತಪ್ಪು; ದೋಷ. ೩. ಪಾಪ. (ಸಂ. 


30 


೮೧೦೨ 


ಶಾಮಲ 


ಶಾಬರಯಂತ್ರ (ನಾ). ಮಾಯೆಯ ಯಂತ್ರ ;ವಶೀಕರಣಯಂತ್ರ :ಮಂತ್ರಸಿದ್ಧಿಯೊ 
ಮೇಣು ಶಾಬರಯಂತ್ರರಕ್ಷೆಯೊ (ಕುವ್ಮಾಅ. ೧೫-೨೨). [ಶಾಬರ, *- ಯಂತ್ರ) 

ಹಾಬರಲೋದ್ರ (ನಾ). ಲೋಧ್ರ ಮರದಲ್ಲಿ ಒಂದು ಪ್ರಕಾರ : "ಶ್ರೀಮಾನ್‌ - 
ಅರಳಿ, ವೃಷಭಕ, ಕಲ್ಲತ್ತಿ, ಬೆಲ್ಲವತ್ತ, ಶಾಬರಲೋಧ್ರ'' (ಓಷಧಿ. ೧೬೬) ; ಕೊತ್ತುಂಬರಿ, 
ಬಜೆ, ಶಾಬರಲೋಧ್ರ ಇವಂ ಎಮ್ಮೆಹಾಲಿನಿಂದರೆದು ಲೇಪಿಸಿ. .. ನೀರಿನಿಂದ ತೊಳೆಯಲು 
ಮುಖದ ಮೇಲೆ ಹುಟ್ಟಿದ ಮೊಡವಿಬೊಕ್ಕೆಗಳು ಮಾಣುವುದು (ಸಕವೈ. ೧೪೯). (ಸಂ.] 

ಶಾಬರಿ (ನಾ). ಬೇಟೆಗಾತಿ ;ನೇಡಿತಿ : ಸರಳಿಸುವ ಕುಕ್ಕುರಕದಗಬದ ವಿರಚಿತಾಡಂಬರಣ 
ನವಶಾಬರಿಯರೈದಿದರರಸ ಕೇಳ್‌ ಮುನಿಮೃಗ ವನಾಂತರವ (ತೊರರಾ. ೧-೫-೪೦). 


(ಶಾಬರ ೬ - ಇ] 
ಶಾಬರೆ (ನಾ). ಒಂದು ಬಗೆಯ ಲೋಧ್ರ : "ಅಕ್ಷಿ 2 -- ಶಾಬರಾ, ಬಳಿಯ 
ಲೋಧ್ರ'' (ಓಮ. ೬). ನೇ. ಶಾಬರ! 


ಶಾಬಾಸ್‌ "ಶಹಬಾಸ್‌' ನೋ. 

ಶಾಬಾಸ್‌ಗಿರಿ "ಶಹೆಬಾಸುಗಿರಿ' ನೋ. 

ಶಾಬೂದಾಣ "ಸಾಬೂದಾಣೆ' ನೋ. 

ಶಾಬ್ದ (ಗು). ೧. ಧ್ವನಿಗೆ ಸಂಬಂಧಪಟ್ಟ. ೨. ಶಬ್ದದಿಂದ ನಿಷ್ಟನ್ನವಾದ. 
೩. ಬಾಯಿಮಾತಿನ ; ವಾಚಿಕ. ೪. ಅನುರಣನವಾಗುವ. (ನಾ), 
೫. ವೈಯಾಕರಣ. (ಸಂ. 

ಶಾಬ್ದವೇತ್ವೃತೆ (ನಾ). ವ್ಯಾಕರಣಶಾಸ್ತ್ರದಲ್ಲಿರುವ ಪಾಂಡಿತ್ಯ : ಎದ್ವನ್ನುಕವೀರ 
ಸೇನತೆ ನಿಜಂ ತಾನೆಂದೊಡಿಂ ಶಾಬ್ದವೇತ್ಸೃತೆ ಪಟ್ತರ್ಕ ವಿತರ್ಕಭೆ*ತ್ರೃತೆಯಹಾರಾಧ್ವಾಂತ 
ತೆತ್ತ್ವಪ್ರಮಾತೃತೆಯೇಂ ಚೋದ್ಕಮೆ ವರ್ಧಮಾನಮುನಿಯೊಳ್‌ (ಚಂದ್ರಪು. ೧-೩೧). 

(ಸಂ. ಶಾಬ್ದವೇತ್ತೃಶಾ] 

ಶಾಬ್ದಿಕ (ಗು). ೧. ಧ್ವನಿ ಅಥವಾ ಶಬ್ದಕ್ಕೆ ಸಂಬಂಧಿಸಿದ : ಅದೊಂದು ಶಾಬ್ದಿಕ 
ಕಸರತ್ತು ! (ನಾ. ೨). ನಿ. ಅನುರಣನವಾಗುವ. ೩. ಆಡುಮಾತಿನ ; ವಾಚಿಕ, 
(ನಾ). ೪. ಶಬ್ದ ; ಪದ : ಪ್ರಕಟತರಂ ಶಬ್ದಂ ಶಾಬ್ದಿಕಸಮ್ಮ ತಮರ್ಥಮರ್ಥದೃಷ್ಟಿ 
ಮನಃಕೌತುಕಜನಕಂ ಭಾವಂ ಭಾವುಕ ಭಾವ್ಯಂ ಕಾವ್ಯತತಿಯೊಳೆಗ್ಗಳ ನಿನ್ನಾ 
(ಚಂದ್ರವು. ೧-೫೪). ೫ ವ್ಯಾಕರಣಶಾಸ್ತ್ರ ಪಂಡಿತ ; ವೈಯಾಕರಣ :ವಳಿ ಪ್ರತ್ಮಯಂ 
ಮುಂತಾದುಲ್‌ದ ಪ್ರತ್ಮಯಂಗಳಂ ಶಾಬ್ದಿಕರಿನನ್ನಿತರಟ್‌ವುದು (ಶಮದ. ೨೧೫ ಪ್ರಯೋ) ; 
ಸಾವಿರಗಟ್ಟಲೆ ಶಾಬ್ದಿಕರಿರುವರು ತಾರ್ಕಿಕರಿರುವರು ಬಹಳ (ಇಂಚಾಪ. ೮೧-೯೨). 
೬. ನಿಘಂಟುಕಾರ ; ಕೋಶಕಾರ. 

ಶಾಬ್ದಿಕತಿಳಕ ಎ ವ್ಯಾಕರಣಪಾಂಡಿತ್ಯ್ಮದಲ್ಲಿ ಶ್ರೇಷ್ಠನಾದವನು ; ಒಂದು 

ಬಿರುದು : ಸಕಳಕಳಾಬ್ರಹ್ಮಂ ಶಾಬ್ದಿಕತಿಳಕಂ ಬ್ರಹ್ಮಕವಿಚೂಡಾಮಣಿ 
ವಾಜಿಕುಳನಭಸ್ಮಳರವಿ (ಸೌಣಇ. x1, ೫೦-೨; 1005). [ಸಂ.) i 

ಶಾಭಾಸ್‌ 'ಶಹಬಾಸ್‌' ನೋ. 

ಶಾಭಾಸ್‌ಗಿರಿ "ಶಹಬಾಸುಗಿರಿ' ನೋ. 


35 |ಶಾಬಾಪು "ಶಹಬಾಸ್‌'. ನೋ. 


ಶಾಮಂತಿಗೆ "ಸೇವಂತಿಗೆ' ನೋ. 
ಶಾಮಕ (ಗು). ೧. ಅಡಗಿಸುವ ; ಉಪಶಮನಗೊಳಿಸುವ. (ನಾ). ೨. ಉಪ 


ಶಮನ ; ಶಾಂತಿ : “ಚಿಕಿತ್ಸಾ, ರುಕ್ಬೃತಿಕ್ರಿಯಾ - ೨ ರೋಗಕ್ಕೆ ಶಾಮಕವಾಗಿ 

ಔಷಧಾದಿ ಪ್ರತಿಕ್ರಿಯೆಗಳನ್ನು ಮಾಡುವಿಕೆ'' (ಸಿದ್ಧಾಂತಿ. ೧೮೨). "ಅಗ್ನಿಶಾಮಕ' ಪರಾ. 
(ಸಂ.] 

ಶಾಮನ (ನಾ). ೧. ಇ. ಶಾಮಕ ೨ : ಪ್ರೇಮ ಕನಲೆ ಪಿಶಾಚಿ. . . 


ಮಾಮಕವಿದೆಂದಾವುದಕೊ ತಾನೆ ಬಲಿವೋಗಿ ಶಾಮನವನೊಂದುವುದು (ಮಂಕುಕ. ೪೨೮). 
೨. ಯಮ. ೩. ಕೊಲೆ ; ವಧೆ. ೪. ಕೊನೆ; ಮುಕ್ತಾಯ. (ಸಂ. 
ಶಾಮಲ (ನಾ). ತಲೆಗೆ ಧರಿಸುವ ವಸ್ತ್ರವಿಶೇಷ : ಕಮಲಾಕಾಂತನು ಕಪ್ಪುಹಸುವಿನ 
ಕಡೆ ನೋಡದೆ, ವಕೀಲನ ಶಾಮಲದ ಕಡೆ ನೋಡಿ (ಕಮಕ. ೧೭೬). 
[೯€-- ಬಂಗಾಳಿ. ಶಾಮಲಾ) 


ಶಾಮಿಲಾತು 


4 
೪ 


ಸಿಸ್ತು 


ಶಾಮಿಲಾತು (ನಾ). ಜಮಾನಿಗೆ ಸೇರಿದ ಜಂಟಿ ಆಸ್ತಿ ; ಅವಿಭಕ್ತಸ್ವತ್ತು 
ಇಲ್ಲದ ಭೂಮಿಗೆ ಶಾಮಿಲಾತು ಕೂಡೀತೋ ? (ಗಾದೆ). (4 ಓಂ. ಹಾಮಿಲಾತ್‌] 

ಶಾಮಾಲ್‌ "ಶಾಮಾಲು' ನೋ. 

ಶಾಮಾಲ "ಶಾಮಾಲು' ನೋ. 

ಶಾಮಾಲು, ಶಾಮಾಲ್‌, ಶಾಮಾಲ, ಷಾಮಾಲು (ನಾ). ೧. ಒತ್ತಾಸೆ ;ನೆರವು; 
ಜೊತೆ : ಯಾವುದೋ ಒಂದು ನೆನಪು ಶಾಮಾಲಾಗಿ ಬಂದು ಹೀಗೆ ಮಾಡಿರಬಹುದು 
(ಮನೋನಂ. ೭೯). ೨. ಜೊತೆಗಾರ; ಒತ್ತಾಸೆ ನೀಡುವವನು ; ಮನೆಯವರೇ 
. ೬ . ಅವನಿಗೆ ಶಾಮಾಲಾಗಿದ್ದಿರಬೇಕು (ಕಲನೆ. ೯೯); ಆಗ ನಮ್ಮ ಶಾನುಭೋಗರೂ 
ಗುವಾಸ್ತರೂ ಶಾಮಾಲಾಗಿ ಬಿಡುತ್ತಿದ್ದರು (ನನ್ನೂರು. ೧೯೪). ಶಾಮಾಲ್‌ 
ಯಾರದ್ದಾದ್ರೂ ಅದಕ್ಕೆ ನೀನೂ ಶಾಮೂಲ್‌ ಇರಲೇಬೇಕು (ಹಕ್ಕಿಹೋ. ೪೭). ಶಾಮಾಲ: 
೨. ಕುಂಪನಿಸರಕಾರದಲ್ಲಿ ನಮ್ಮ ಶಾಮಾಲರ ಸಂಗಡ ಏನೊಂದು ಮನಸುಬಾ 
ಮಾಡಿದಾಗ್ಕೂ ತಮಗೆ ನಾವು ಚನ್ನಾಗಿ ಸುದ್ದಿ ಎತ್ತಿಸಿಕೊಡುತ್ತೇವೆ (ರಾಜೇಂದ್ರ. ೧೭೪). 
ಷಾಮಾಲು : ೧. ಇವರು ಮಾಡುವುದಕ್ಕೆಲ್ಲಾ ಅವರ ಹಾಮಾಲು, ಅವರು 
ಮಾಡುವುದಕ್ಕೆಲ್ಲಾ ಇವರ ಷಾಮಾಲು (ಗೃಹಲ. ೧೩೦). ೨. ಹಾಗಾದರೆ ನೀವೂ ಆವರ ಕಡೆ 
ಷಾಮಾಲಾಗಿದೀರಿ? (ಮರಳಿ. ೧೮೭) ; ಮಂಜುನಾಥ ತಾಯಿಯೊಡನೆ ಷಾಮಾಲು ಆದ 
(ಬಂಗಬ. ೧೫೩). 
(£- ಆರ. ಪಾರ. ಹಿಂ. ಶಾಮಿಲ್‌; ಮರಾ. ಶಾಮಿಲ್‌, ಶಾಮಾಲ್‌, ಸಾಮಿಲ್‌ 

ಶಾಮಾಲುದಾರ (ನಾ). ಎ. ಶಾಮಾಲು ೨: ಸಹಾಯಕ ; ನೆರವಿಗೆ . . . 
ದುಷ್ಕಾರ್ಯದಲ್ಲಿ ಸಹಾಯ ಮಾಡುವವನು. ಅಥವಾ ಮೊದಲೇ ಅದಕ್ಕೆ ಅಭಿಮತ 
ಕೊಡುವವನು ; "ಶಾಮಾಲು' ದಾರ (%೦೦೩೩6.ಇಂಕಾ). (ಶಾಮಾಲು * - ದಾರ) 

ಶಾಯಿ (ನಾ). ಮಸಿ ; ಇಂಕು : ಕ್ರಿಷ್ಣರಾಜವಡೇರುಯಂಬದಾಗಿ ಬಾಳ ಬಂದು 
ಅಕ್ಷರದಲು ಶಾಯಿಮೊಹರಾ ಮಾಡಿಯಿದೆ (ಎಕ ೪1, ಕೊಪ್ಪ ೪೮-೫೮; 1811); ಈ ಮೇಜಿನ 
ಒಂದು ಮೂಲೆಯಲ್ಲಿ ಶಾಯಿಯನ್ನು ಇಡುವ ಗಾಜಿನ ಒಂದೆರಡು ದೌತಿಗಳು, ಗರಿ 
ಲೇಖನಿಗಳು, ರತಿದಾನಿ ಕಾಣುತ್ತಿವೆ (ಎಧಿನೈ. ೩೫). 

[4- ಪಾರ.ಸಿಯಾಹೀ; ಹಿಂ.ಸ್ಮಾಹೀ ; ಮರಾ. ಶಾಈ, ಶಾಯೊ] 

ಶಾಯಿಕುಡಿಕೆ (ನಾ). ಮಸಿಯನ್ನು ತುಂಬಿಟ್ಟಿರುವ ಕುಡಿಕೆ : ಶಾಯಿಕುಡಿಕೆಯಲ್ಲಿ 
ಶಾಯಿ ಮುಗಿದುಹೋಗಿದೆ (ರೂಢಿ). (ಶಾಯಿ ಕುಡಿಕೆ] 

ಶಾಯಿದಿ "ಸಾಹಿದೀ' ನೋ. 

ಶಾಯಿದಿದಾರ (ನಾ). ಸಾಕ್ಷ ನೀಡುವವನು ; ಸಾಕ್ಲಿಗಾರ : 8. 

[€- ಮರಾ. ಶಾಹಿದೀದಾರ್‌ ) 

ಶಾರ (ಗು). ೧. ಚುಕ್ಕೆಗಳುಳ್ಳ. ೨. ಬಣ್ಣಬಣ್ಣದ ; ನಾನಾವರ್ಣದ. 
೩. ಹಳದಿ ಬಣ್ಣದ. (ನಾ). ೪. ಅನೇಕ ಬಣ್ಣಗಳಿಂದ ಕೂಡಿದುದು; 
ಮಿಶ್ರವರ್ಣ: "ಚಿತ್ರಿತಂ ಕಲ್ಮಾಷಂ ಕರ್ಬುರಂ . . . ಶಾರಮೆನೆ ಮಿಶ್ರಕ್ಕೆ ನಾಮ 
ಮಕ್ಕುಂ'' (ಮಂಗಗಾ. ೧೩೨-೨೫). "ಶಾರೋದರ' ಪರಾ. ೫ ಗಾಳಿ ; ವಾಯು : 
"“ಶಾರಃ - ವಾಯು, ನಾನಾಬಣ್ಣಗಳುಳ್ಳದ್ದು'' (ಒದ್ದಾಂತಿ. ೪೧೬). [ಸಂ.) 

ಶಾರದ (ಗು). ೧. ಶರದೃತುವಿಗೆ ಸಂಬಂಧಿಸಿದ ; ಶರತ್ಕಾಲಕ್ಕೆ ಸೇರಿದ : 
ವಾರಣಘಟೆ ನೆರೆದು ಪತ್ತಿ ಶೀಕಗಜಲಮಂ ಧಾರಿಣಿಗೆ ಸೂಸಿದಪುವೆನೆ 
ಶಾರದಘನಘಟೆಯಿನೆಅಗಿದುವು ಬೆಳ್ಳರಿಗಳ್‌ (ಜಗವ. ೪-೬೩). ೨. ವರ್ಷಾವಧಿಯ; 
ವಾರ್ಷಿಕ. ೩. ಹೊಸತಾದ ; ನವೀನವಾದ. ೪. ಸೌಜನ್ಮದಿಂದ ಕೂಡಿದ; 
ನಯವಾದ. ೫. ಬಿಳಿಯ ; ಶುಭ್ರವಾದ : "ಶಾರದನೀರದ' ಪರಾ. (ನಾ). 
೬. ಶರದೃತು; ಶರತ್ಕಾಲ : ಕುವಳಯಕೀರ್ತಿಗೆ ಶಾರದಮವಧಾರಿತಮಾಯ್ತ 
ಗೆಂಬುದುತ್ತರಮಾರ್ಗಂ (ಕರಾ. ೨-೬೩) ; ನಿಷ್ಕಲ್ಪಷಾಶಾಂಬರಸ್ಫುರಿತಂ ಶಾರದದೊಳ್‌ ! 
ಸುಧಾಧವಳಧಾಮಂ ಸೋಮನೊಳ್‌ . . . ಸಮಾನಮೆನಿಕುಂ ಪ್ರೋತ್ತುಂಗಚೈತ್ಕಾಲಯಂ | 
(ಪುಷ್ಪಪು. ೨-೭೫) ೭. ಒಳ್ಳೆಯವನು ; ಉತ್ತಮ : ""ಕರಂ ಶಾಲೀನಂ 
ಶಾರದಾಖ್ಯನಕ್ಕುಮಧೃಷ್ಟಂ'' (ವಸ್ತುಕೋ. ೬೪-೭೬). ೮. ಒಡೆಯುವಿಕೆ ; ಚೂರು |4 
ಮಾಡುವಿಕೆ. ೯. ತಿಂದುಮಿಕ್ಕುದು; ಶೇಷ. ೧೦. ಬಡವು; ಕೃಶ. 


4 
ಅ 


10 


20 


2 


ಮ 


30 


35 


೮೧೦೩ 


ಶಾರದೆ 


೧೧. ಆಕಾಶ; ಗಗನ. ೧೨. ನಾವೆ; ದೋಣಿ. ೧೩. ಚತುರತೆ ; ಜಾಣತನ. 
೧೪. ಸತ್ತ್ವ ; ಸಾರ. ೧೫. ಸರಸ್ವತಿ. ೧೬. ಕಾರ್ಯಭಂಗ. ೧೭. ಒಳ್ಳೆಯ 
ಬುದ್ಧಿ. ""ಸಾರದೊಳು ಕುಶಲದೊಳು ಖಂಡನಕ್ರಿಯೆಗಳೊಳು ಭಾರತಿ 
ಯೊಳಮಲಪಾಂಡುರದೊಳು ಸುಬುದ್ಧಿಯೊಳು ಶಾರದಾಖ್ಯಂ'' (ಮಂಗರಾ. ೧೪೯-೪೬) ; 
*“ಕೌಶಲ ನಭೋಚ್ಛಿಷ್ಟಂ ಕ್ರಿಯಾಖಂಡನಂ ಖುತು ಭೈತ್ರಂ ಕೃಶ ಬುದ್ದಿ ಸಾರ ಧವಳಂ 
ವಾಕ್ಕಾರದಾಖ್ಶಾನಂ'' (ನಾನಾರ. ೨೯). ೧೮. ಏಳೆಲೆಬಾಳೆಯ ಗಿಡ: "“ಸಪ್ರವರ್ಣ:;, 
ಶಾರದಃ, ಶಾರದೀ, ವಿಷಮಚ್ಛದಃ - ೪ ಏಳೆಲೇಬಾಳೇಗಿಡ'' (ಸಿದ್ದಾಂತಿ. ೧೧೭). 
೧೯. ನಾನಾ ಬಣ್ಣಗಳಿಂದ ಕೂಡಿದುದು; ಮಿಶ್ರವರ್ಣ. ೨೦. ಮಾಡಿದ 
ಕೆಲಸ: ``ಗಗನಂ ಕೃಶಮುಚ್ಛಿಷ್ಠಂ ಪೊಗರುಂ ಯತು ಬುದ್ಧಿ ಬಾಳೆ ಸಿತಕೃತವಡಗುಂ ಮಿಗೆ 
ಸಾರಂಗಂ ನುಡಿವೆಣ್‌ ಸೊಗಸುವ ಪನ್ನೊಂದು ಶಬ್ದ ಶಾರದಮೆನಿಕುಂ'' (ನಾನಾಕಂ. ೬೬1. 
೨೧. ಕಾಳು; ಧಾನ್ಮ. ೨೨. ಒಂದು ಬಗೆಯ ಮರ; ಬಕುಳ 
ಸಾರರಂಭಾಕ್ರಮುಕಶಾರದ ಮುಖ್ಯಭೂರುಹವೃಂದದಿಂ (ಕುಚೇಲೋ. ೪೪). ೨೩. ಬಿಳಿಯ 
ಕಮಲ, - ತಾವರೆ : ""ಶಾರದಂ - ಬಿಳಿಯ ತಾವರೆ'' (ಟಷಛ. ೧೬೩) ; ಶಾರದಂಗಳ 
ಜಸದೇಬ', ಲಕ್ಷ್ಮಿಯ ಮುಗುಳ್ನಗೆ ಜೊನ್ನದ ಬಾಲೆ, ರತ್ನಸಂಕುಳದಧಿದೈವಮೆಂದೆಸೆ 
ದುದುಜ್ವಳಮೌಕ್ತಿಕಹಾರಮಂಡಲಂ (ಕಾರ. ೧೦೬). ೨೪. ಶರತ್ಕಾಲದಲ್ಲಿ 
ಹುಟ್ಟಿದುದು: '"ಶರತ್ಕಾಲದೊಳುಪಜನಿತಂ ಶಾರದಂ'' (ವಸ್ತುಕೋ. ೧೧೧-೭೧). (ಸಂ. 
ಶಾರದನೀರದ (ನಾ). ಶರತ್ಕಾಲದ ಶುಭ್ರವಾದ ಮೋಡ; ಬಿಳಿಮುಗಿಲು: 
ಶಾರದವೀರದನಿಕಾಶವಿಶಾಲಧವಲದುಕೂಲಾಂಬರವಿರಾಜಮಾನೆಮಂ... . ಆಗಿರ್ದಾಗಳ್‌ 
(ಆದಿಪು ೧೧-೧೦ವ); ಅನಿಮಿಷಚಾಪದಂತೆ ಸಿರಿ ಶಾರದನೀರದಕಾಂತಿಯಂತೆ ಯೌವನದೆಸಕಂ 
(ಪಂಚಿತಂ. ೫೯-೧೪). (ಸಂ. | 
ಶಾರದಾಬಿಲ್ಲು (ನಾ). (ಆಂಗ್ಲರ ಆಳ್ವಿಕೆಯ ಭಾರತದಲ್ಲಿ ಮೊದಲ ಬಾರಿಗೆ 
ಜಾರಿಗೆ ಬಂದ) ಸ್ತ್ರೀಯರ ವಿವಾಹಕ್ಕೆ ಸಂಬಂಧಿಸಿದ ಕಾನೂನು; 
ಹೆಣ್ಣುಮಕ್ಕಳಿಗೆ ಹದಿನಾಲ್ಕುವರ್ಷಗಳು ಮಾರುವ ಮುಂಚೆ ಮದುವೆ 
ಮಾಡಬಾರದೆಂಬ ನಿಯಮ, - ಕಾನೂನು: ಇನ್ನೂ ಹದಿಮೂರೇ ಅಂತೆ 
ಹೇಳುವವ ಇದ್ದೆ ನಾನು... ಆದರ ಅಷ್ಟರೊಳಗ ಆ ಪೀಡಾ ಶಾರದಾಬಿಲ್ಲು ಪಾಸಾಯಿತು 
(ಆಶೃಮೇ. ೫); ಮದುವೆಯ ವಯಸ್ಸು. ಶಾರದಾಬಿಲ್ಲು ದಾಟುವ ವಯಸ್ಸು (ಹಸಿವು ೬೪). 
(೫ "ಹರವಿಲಾಸಶಾರದ' ಎಂಬುವನು ಈ ಮಸೂದೆಯನ್ನು ತಂದುದರಂದ ಇದಕ್ಕೆ ಈ 
ಹೆಸರು ಬಂದಿದೆ] 
ಶಾರದಾಬ್ರ (ನಾ). = ಶಾರದನೀರದ: ಸುಂದರತುಹಿನಾಚಳಸಂಕ್ರಂದನಗಜ 
ಶಾರದಾಬ್ರತಾರಾದ್ರಿಪಯಃಕುಂದೇಂದುಯಶೋಬಾಸುರನೆಂದು ಮುನಂಗೊಂಡು 
(ಸುಕುಮಾ. ೧-೫೬); ಶಾರದಾಭ್ರಂ ತಳ್ತೆ ಶಶಾಂಕನೆನಿಸಿ ಬೆಳ್ತಟ್ಟೆಯು ಪದೆದುಟ್ಟು . .. 
ರುಜುಭಾವದಿಂ ಕುಳ್ಳಿರ್ದು (ರಾಜತೇ. ೧೩ ೪೫ ವ). (ಸಂ.] 
ಶಾರದಾಲಿಪಿ (ನಾ). ಚಂಬಾಕಣಿವೆ ಮತ್ತು ಕಾಶ್ಮೀರದಲ್ಲಿ ಬಳಕೆಯಲ್ಲಿರುವ 
ಒಂದು ಬಗೆಯ ಲಿಪಿ: ಶಾರದಾಲಿಪಿಯಲ್ಲಿ ಭೂರ್ಜಪತ್ರದ ಮೇಲೆ ಬರೆದಿರುವ 
ಮಹಾಭಾರತದ ಆದಿಪರ್ವದ ಒಂದು ಪ್ರತಿ ತುಂಬ ಪ್ರಸಿದ್ದವಾಗಿದೆ (ಕನ್ನಸಂ. ೩೭). (ಸಂ.1 
ತಾರದಿ (ನಾ). ೧. ಆಶ್ವೀನಮಾಸದ ಹುಣ್ಣಿಮೆ. ೨. ಏಳೆಲೆಬಾಳೆಗಿಡ : 
“ಸಪ್ರಪರ್ಣಃ, ವಿಶಾಲತ್ವಕ್‌, ಶಾರದೀ, ವಿಷಮಚ್ಛದಃ -- ಇ. ಏಐಳೆಲೇಬಾಳೇಗಿಡ' 
(ಸಿದ್ಧಾಂತಿ. ೧೧೬). ೩. ಒಂದು ಬಗೆಯ ಗಿಡ; ನೀರುಹಿಪ್ಪಲಿ: "“ಲಾಂಗಲೀ, ಶಾರದೀ, 
ತೋಯಪಿಪ್ಪಲೀ, ಶಕುಲಾದನೀ - ನೀರುಹಿಪ್ಪಲೀ ಹೆಸರುಗಳು'' (ಸಡ್ದಾಂಶಿ. ೧೩೭). 
(ಸಂ. ಶಾರದೀ] 
ಶಾರದೆ (ನಾ). ೧. ವಿದ್ಕಾಭಿಮಾನಿದೇವತೆಯಾದ ಸರಸ್ವತಿಯ ಹೆಸರುಗಳಲ್ಲಿ 
ಒಂದು: ಶಾರದೆ ರಂಜಿಸಿರ್ಪ ಮುಖಪಂಕಣಮಂ ಸಲೆ ಲಕ್ಷ್ಮಿಯೊಸ್ಸುವೀ ಹೊರುರವ-ಂ 
. ಚುಂಬಿಸಿಯಪು ಪJವ ಧೈರ್ಯಮಂ ಮಹೋದವಾರದೊಳೇಕ್ಷಿಸಿ :ದಶಕು. ೭-೩೦): 
ವಾರಿಜಾಸನೆ ಸಕಲಶಾಸ್ತ್ರವಿಚಾರದುದ್ದವೆ ವಚಗರಚನೋದ್ಧಾರೆ . . . ಶಾರದೆಯೆ 
ನರ್ತಿಸುಗೆ ನಲಿದೊಲಿದೆನ್ನ ಜಿಷ್ಟೆಯಲಿ (ಕುವ್ಮಾಆ. ೧: ಇ. ೨. ದುರ್ಗೆಯ ಹೆಸರುಗಳಲ್ಲಿ 
ಒಂದು. ೩. ಒಂದು ಬಗೆಯ ವೀಣೆ. (ಸಂ. ಶಾರದಾ) 


ರಾಗ 
ಜ್‌ 


ಶಾರವಿ 


ಶಾರವಿ (ನಾ). "'ಕುದುರ(?)'' (ಆರಾಚ. ಕೋಶ) : ಶಾರವಿ (ಪಾಠಾ. ಲಿ]ಿಯನೇಟ್‌ರ್ದ | 
ಪಟುಭಟನ ಭಂಗಿಯಂತ . . . ಪಂಡಿತೇಂದ್ರಂ ಕೋಪದೆ ಮಿಗೆ . . . ದುಟ್ಟರ ನಿಟ್ಟಿಸುತ್ತೆ 
ನುಡಿದಂ (ಆರಾಚ. ೩-೨-೨). [?] 

ಶಾರಾಬ್ದಾರ (ನಾ). ಶಿಲ್ಪಿ; ರೂವಾರಿ (?) : ಭುವನಗಿರಿಯ ದುರ್ಗದರಮನೆಯ 
ಭವಂತಿಗಳೊಳ್‌ ಶಾರಾಬ್ದಾರ ನಾಗಪ್ಪನ ಮುಖದಿಂ ಶಿಲಾಸ್ತಂಭಂಗಳಂ ನಿಲಿಸಿ... . 
ರಾಜಾಲಯಮಂ ದೃಢತರಮನಾಗಿಸಿ (ನ್ಯ. ೧೦-೯೪ ವ). (1) 

ಶಾರಿ (ನಾ). ೧. ಪಗಡೆಯ ಕಾಯಿ; ಲೆತ್ತದ ಕಾಯಿ: "ಪಾಶಕಶಾರಿ' ಪರಾ. 
೨. ಚದುರಂಗದ ಕಾಮಿ; ಪೇದೆ. (ಸಂ. 

ಶಾರಿಕೆ (ನಾ). ೧. ಒಂದು ಬಗೆಯ ಹಕ್ಕಿ; ಗೊರವಂಕ; ಮೈನಾ: ಶುಕಶಾರಿಕಾದಿ 
ಎಹಗಪ್ರಕರಂ ಮುಂ ಕೇಳ್ದ ವಚನಮಂ ನುಡಿವುದು ಕೌತುಕ೦ (ಕಾದಂಪೂ. ೬೪); 
ಸುಬಿಂಬಾಧರಾಸಮುದಂಚತ್ಕರಶಾರಿಕಾಶುಕರವಂ ಕೂಜತ್ರಿಕಾಲಾಪಿನೀಕ್ರಮಸಂವಾದಿತೆ 
ಸಾಧುನಾದವಹ ವೀಣಾರಾವಮಲ್ಲೊಪ್ಪುಗುಂ (ರಾಜಶೇ. ೨-೧೩೭); ಕೋಕಿಲವುಕುಕಿಲಿದೆ ! 
ಶಾರಿಕೆಯ ಸ್ವರ ಕೇಳಿದೆ (ಚಿಂತನ. ೪೮-೨೨). ೫ ಶಾರಿಕೆ ಹಾಗೂ ಸಾರಿಕೆ ಎಂಬ 
ಪದಗಳನ್ನು ಸಂಸ್ಕೃತದಲ್ಲಿ ಮೈನಾಹಕ್ಕಿ ಎಂಬರ್ಥದಲ್ಲಿ ಸಾಮಾನ್ಯವಾಗಿ 
ಬಳಸಲಾಗಿದೆ. ಆದರೆ ಕನ್ನಡಕಾವ್ಮಗಳಲ್ಲಿ ಈ ಎರಡನ್ನು ಹೆಣ್ಣುಗಿಳಿ 
ಎಂಬರ್ಥದಲ್ಲಿಯೂ ಕೆಲವೆಡೆ ಪ್ರಯೋಗಿಸಲಾಗಿದೆ. ""ಪುರುಳಿಯೆಂದುಂ 
ಸಾರಿಕೆಯೆಂದುಂ ಪೆಣ್ಣಿಳಿ'' (ಕಶಸಾ. ೫೫-೨೦೩). ೨. ಅಂಬಾರಿ; ಹೌದಾ: 

ಕೂಡಲೊಡಂ ವಿಜಯವಾರಣಮುಣಿಶಾರಿಕೆಯೊಳ್‌ 

ಸಹಸ್ರರೋಚನನುಮುತ್ಪಲನೇತ್ರೆಯುಮುಭಯಪಾರ್ಶ್ವಮನಳಂಕರಿಸಿರೆ (ಪಂರಾಮು. 

[ಸಂ. ಶಾರಿಕಾ] 

ಶಾರಿಚೆ (ನಾ). ಒಂದು ಬಗೆಯ ಔಷಧಿಮೂಲಿಕೆ; ಸೊಗದೆ: ""ಗೋಪೀ, ಶ್ಮಾಮಾ, 
ಶಾರಿಬಾ, ಚಂದನಾ, ಉತ್ಪಲಶಾರಿಬಾ-- ೫ ಸುಗಂಧಪಾಲಗಿಡದ ಹೆಸರು, ಸೊಗದೆಬೇರು 
ಪ್ರಸಿದ್ಧ'' (ಸಚ್ಛಾಂತಿ. ೧೩೭) : ಶಾರಿಬಾದಿ ಗಣದ ಕಷಾಯಂಗಳನ್ನು ಸಕ್ಕರೆ ಸಹ ಸೇವಿಸೆ, 
ಪಿತ್ತೆಜ್ವರ ಗುಣವಾಗುವುದು (ಸಕವೈ. ೮೧). [ಸಂ. ಶಾರಿಬಾ] 

ಶಾರೀರ (ಗು). ೧. ಶರೀರಕ್ಕೆ ಸಂಬಂಧಿಸಿದ; ದೇಹಕ್ಕೆ ಸೇರಿದ. ೨. ಶರೀರವನ್ನು |25 
ಹೊಂದಿದ;ಸಶರೀರವಾದ. (ನಾ). ೩. ಮೈ; ದೇಹ: ವಾರವಾರಕೆ ಬೆಳೆದು ತಾರಿ 
ತಗಲಿ ಬಳಲಿ ಶಾರೀರವ'ನ್ನೆ ಪೊತ್ತು ತೆತ್ತು ಖಾರಕಟುಲವ'ಣಾದಿ 
ಘೋರತರಮಹಕ್ಲೇಶವಾರಿಧಿಯೊಳಗೆ ಮುಳುಗಿ (ಎದಾಕೃ. ೫೪-೧). ೪. ದೇಹಪ್ರಕೃತಿ. 
೫. ಶರೀರಸಂಬಂಧವಾದುದು; ದೈಹಿಕವಾದುದು: ಅಹಿಂಸಾದಿ ಶುಭಯೋಗವು 
ಶಾರೀರವು; ಸತ್ಯಮಿತಓಿತಭಾಷಣಾದಿಗಳು ವಾಚಕವು (ಹಿಂದಸಾ. ಆ). ೬. ಎತ್ತು. 
೩. ಒಂದು ಬಗೆಯ ಔಷಧ. ೮. [ವೇದಾಂತ] ದೇಹದಲ್ಲಿರುವ ಆತ್ಮ; 
ಜೀವಾತ್ಮ: ಜೀವ (ಪ್ರಾಣವನ್ನು ಧರಿಸಿರುವವನು), ಶಾರೀರ (ಶರೀರವುಳ್ಳವನು), 
ವಿಜಾನಾತ್ಮ (ಬುದ್ದಿಯುಳ್ಳವನು) - ಇವೆಲ್ಲ ಪರ್ಯಾಯಗಳು (ಬ್ರಹ್ಮಭಾ. ೧೬೧ ಅಡಿಟಿ). 
೯. [ಜೈನ] ಏದು ಬಗೆಯ ದುಃಖಗಳಲ್ಲಿ ಒಂದು; ದೇಹದಿಂದ ಉಂಟಾಗುವ 
ದುಃಖ: ಅಂತು ಶಾರೀರಮಾನಸ ಕ್ಷೇತ್ರಜ ಪರಸ್ಪರೋದೀರಿತ ದನುಚೋದೀರಿತಂ 
ಗಳೆಂಬಯ್ದುಂ ತೆಜದ ದುಃಖಂಗಳೊಳೆರ್ದಿ (ಆದವು ೫ ೪೮ ವ); ಶಾರೀರಂ ಮಾನಸಂ 
ಕ್ಷೇತ್ರಜಂ ಪರಸ್ಪರೋದೀರಿತಂ ಸಂಕ್ಲಿಷ್ಟಾಸುರೋದೀರಿತಂಗಳೆಂಬ ಪಂಚಪ್ರಕಾರ 
ದುಃಖಂಗಳನನೇಕಪ್ರಕಾರದಿನನುಭವಿಸುತ್ತಂ (ಸುಕುಮಾ. ೧೧-೪೭ ವ). ೧೦. [ಸಂಗೀತ] 
ಕಂಠದ ನಾದಮಾಧುರ್ಯ; ಧ್ವನಿ : ಕೋಮಲಿತ ಶಾರೀರ ಹೃದಯದ ರಾಮಣೀಯಕ 
ರಚನೆಯಲ್ಲಿ ಸನಾಮನೆನಿಸುವನವ ನೆ ಗಾಯಕನು (ಕುಮ್ಮಾಣ. 
ಮಹಾವೈದ್ಮನಾಢ ಅಯ್ಕರ್‌ ಅವರ ಶಾರೀರವು ಧ್ವನಿಸಂಪತ್ತಿನಿಂದ ಕೂಡಿತ್ತು 
(ಸಂಗೀತ. ೬). ೧೧. [ನಾಟ್ಕ] ಆಂಗಿಕಾಭಿನಯದ ಪ್ರಕಾರಗಳಲ್ಲಿ ಒಂದು: 
ಆಂಗಿಕಾಭಿನಯವು ಶಾರೀರ ಮುಖಜ ಚೇಷ್ಟಾಕೃತ ಎಂದು ಮೂರು ವಿಧ (ಸಂನಾಟ. ೧೧). 

[ಸಂ.) 

ಶಾರೀರಕ (ಗು). ೧. ದೇಹಕ್ಕೆ ಸಂಬಂಧಿಸಿದ: ಜ್ವರ ಕುಷ್ಠ ಮೊದಲಾದ ರೋಗಂಗಳೇ 

ಶಾರೀರಕರೋಗವೆನಿಸಿಕೊಂಬುವು (ನಾ). ೨. ದೇಹದಿಂದ 


ನಿಜಚತುರ್ಬಲಂ ಬಂದು 


೧೦-೮೭ ವ). 


30 


35 


೩-೯೫); 


45 


(ಸಕವೈ. ೨೪). 


೮೧೦೪ 


ಶಾರ್ಜ್ಸ್‌ 


ಹುಟ್ಟಿದುದು: ಶಾರೀರಕವೆಂದೂ, ಮಾನಸವೆಂದೂ, ಆಗಂತುಕವೆಂದೂ, ಸಹಜವೆಂದೂ 
ನಾಲ್ಕು ವಿಧ ರೋಗಂಗಳೆನಿಸಿಕೊಂಬುವುವು (ಸಕವೈ. ೨೪). ೩, ವ ಶಾರೀರ ೮ : ಶಾರೀರಕ 
ಪದಕ್ಕೆ ಶರೀರದೊಳಗಿರುವ ಆತ್ಮನೆಂದರ್ಥ. . . ಈ ಶಾರೀರಕವೆಂಬ ಪದ "'ಶಾರೀರ 
ಆತ್ಮಾ'' ಎಂಬ ಉಪನಿಷತ್ತು ಮೂಲಕವಾಗಿ ಬಂದಿರುವುದು (ಹಿಂದಸಾ. ೧೮೬). 
೪. ಜೀವಾತ್ಮನ ವಿಷಯವನ್ನು ವಿಚಾರಪೂರ್ವಕವಾಗಿ ತಿಳಿಸುವ 
ವೇದಾಂತಶಾಸ್ತ್ರ: ಆತ್ಮೆಕಸ್ಟದರ್ಶನಕ್ಕೆ ಪ್ರತಿಪಕ್ಷದವರಾಗಿರುವ ಅವರೆಲ್ಲರ 
ತಿಳಿವಳಿಕೆಗಾಗಿ. . . ಈ ಶಾರೀರಕವನ್ನು ಪ್ರಾರಂಭಿಸಿರುತ್ತದೆ (ಬ್ರಹ್ಮಭಾ. ೪೩೫ ಅಡಿಟ); 
ಸಂಕ್ಸೇಪಶಾರೀಗಕವನ್ನು ಅನುಸರಿಸಿ ಕೆಲವರು ಶುದ್ಧಬ್ರಹ್ಮನೇ ಜಗ್ತೂಗೆ ಕಾರಣ 
ಎನ್ನುವರು (ತತ್ವಪ್ರಾ ೩೧೦). (ಸಂ.) 

ಶಾರೀರಾಗ್ನಿ (ನಾ). ಜಠರದಲ್ಲಿ ಆಹಾರವನ್ನು ಜೀರ್ಣವಾಗುವಂತೆ ಮಾಡುವ 
ಅಗ್ನಿ; ಪಾಚಕರಸ; ಜಠರಾಗ್ನಿ: ಈ ಶಾರೀರಾಗ್ನಿಗೆ ಹಾಕತಕ್ಕ ಉರುವಲು 
ಯಾವದೆಂದರೆ ನಾವು ದಿನಾಲು ತಿನ್ನುವ ಆನ್ನವೇ (ಮಂಬಯಿ. ೪-೩೧). ಸಂ.) 

ಶಾರೀರಿಕ (ಗು). ಶರೀರಕ್ಕೆ ಸಂಬಂಧಿಸಿದ; ದೈಹಿಕ: ಆ ಸಭೆಯಲ್ಲಿ ಶಾರೀರಿಕ 
ವಿಷಯಗಳನ್ನು ಕುರಿತು ಚರ್ಚಿಸಲಾಯಿತು (ರೂಢಿ). [ಸಂ.] 

ಶಾರೀರಿಕಶಿಕ್ಷಣ (ನಾ). ಅಂಗಸಾಧನೆ; ವ್ಯಾಯಾಮ: ಶಾಲೆಗಳಲ್ಲಿ ಶಾರೀರಿಕ 
ಶಿಕ್ಷಣವನ್ನು ಕಡ್ಡಾಯಗೊಳಿಸಲಾಗಿದೆ (ರೂಢ). [ಸಂ.] 

ಶಾರೆ "ಸೇರೈೆ' ನೋ. 

ಶಾರೆಗಣ್ಣು "ಸೇರೆಗಣ್‌' ನೋ. 

ಶಾರೋದರ (ಗು). ಬೇರೆ ಬೇರೆ ಬಣ್ಣಗಳಿಂದ ಕೂಡಿದ ಮಧ್ಯಪ್ರದೇಶವುಳ್ಳೆ : 
ಕುಸುಮಚಾಪಂಗೆ ಪಕ್ಕುಮಾಡಿದ ಚಂದ್ರಾಪೀಡನನಪಾಂಗವಿಕ್ಷೀಪ  ತರಳತರ 
ತಾರಶಾರೋದರನಯನಂಗಳಿಂದಡಿಗಡಿಗೆ ನೋಡುತ್ತಮಿರ್ದು (ಕಾದಂಉ. ೫೧). [ಸಂ.) 

ಶಾರ್ಕರ (ಗು). ೧. ನೊರಜುಗಲ್ಲುಗಳಿಂದ ಕೂಡಿದ; ಸಣ್ಣಕಲ್ಲುಗಳುಳ್ಳ. 
೨. ಸಕ್ಕರೆಯಿಂದ ಮಾಡಿದ; ಸಕ್ಕರೆಯ. (ನಾ). ೩. ನೊರಜುಗಲ್ಲಿನ 
ನೆಲ, - ಪ್ರದೇಶ: ""ಶರ್ಕರಾ, -- ಶರ್ಕರಿಲ;, ಶಾರ್ಕಲಃ, ಶರ್ಕರಾವಾನ್‌ -- ೪ 
ನರುಜುಕಲ್ಲುಗಳುಳ್ಳೆ ನೆಲದ ಹೆಸರುಗಳು'' (ಸಿದ್ಧಾಂತಿ. ೯೫). (ಸಂ.) 

ಶಾರ್ಜಾ (ಗು). ೧. ಕೊಂಬಿನಿಂದ ಮಾಡಿದ;ಕೊಂಬಿನಿಂದಾದ: "ಶಾರ್ಜ್ಣಚಾಪ' 
ಪರಾ..(ನಾ). ೨. ಬಿಲ್ಲು ; ಧನುಸ್ಸು. ೩. ವಿಷ್ಣುವಿನ ಬಿಲ್ಲು: ಚಿತ್ರಮಣಿ 
ಪ್ರಭಾವಿಳಂ ಗಗನದಿನಂದು ಬಂದು ನೆಲಸಿರ್ದುದು ಶಾರ್ಜ್ಗಮುಪೇಂದ್ರಹಸ್ತದೊಳ್‌ 
(ಜಗವಿ. ೭-೭೪). (೫೩) 

ಶಾರ್ಜ್ಜಕ (ನಾ). ಒಂದು ಬಗೆಯ ಪಕ್ಷಿ: ಈ ದೌವಾಗ್ನಿಯಲ್ಲಿ ಉಳಿದವು ಆರು 
ಪ್ರಾಣಿಗಳು ಮಾತ್ರ; ಅವರು ಯಾರೆಂದರೆ, ತಕ್ಷಕನ ಮಗ ಅಶ್ವಸೇನ, ಮಯನೆಂಬ 
ರಾಕ್ಷಸ, ಮತ್ತು ನಾಲ್ಕು ಶಾರ್ಜ್ಸಕಪಕ್ಷಿಗಳು (ವಚಭಾ. ೭೪). [ಸಂ.] 

ಶಾರ್ಜ್ಸಚಾಪ (ನಾ). ಕೊಂಬಿನಿಂದ ಮಾಡಿದ ಬಿಲ್ಲು, - ಧನುಸ್ಸು: ಜನಚಂದ್ರಂ 
೬ ೬ ೬ ಒಂದಂಬಿನಿಂದೆಚ್ಚನಾ ದಮಿತಾರಿ ದ್ರುಮ ಶಾರ್ಜ್ಜ್ಯಚಾಪ ಜಯವಜ್ಞಾಪಾಶಿವಂ 
ಕೇಶವಂ (ಶಾಂಕಿಪು. ೪-೪೮). (ಸಂ.] 

ಶಾರ್ಜ್ಸಧನ್ವ (ನಾ). ಶಾರ್ಜ್ಗವೆಂಬ ಬಿಲ್ಲನ್ನು ಹಿಡಿಬರುವವನು; ಏಷ್ಟು. 

[ಸಂ. ಶಾರ್ಜ್ಣಧನ್ವನ್‌] 

ಶಾರ್ಜ್ಜಧರ (ನಾ). ೧. ವಿಷ್ಣು. ೨. [ಜೈನ] ವಾಸುದೇವ: ಅಂತಶ್ಚಗ್ರೀವಂ . . . 
ಚಕ್ರಮಂ ಕೊಂಡಿಡೆ ಶಾರ್ಜ್ಣಧರಂ ಕಡಗೊಂಡೊಂ ಕುಡುವಂತ ಮಗುಟ್ಹದಂ ಕೊಂಡಿಡೆ 
ತೆಚ್ಚಂಡಾರಿಶಿರಂ ಸಿಂಧುರಮಂಡಿಗೆ ಧರೆಗೆನಿಸಿ ಮುಂದೆ ಬಿಟ್ಟುದು ಹರಿಯಾ 
(ಶಾಂತಿಪು. ೫-೬೩). (ಸಂ) 

ಶಾರ್ಜ್ಸಪಾಣಿ (ನಾ). ೧. ವಿಷ್ಣು. ೨. ಎ ಶಾರ್ಜ್ಣಧರ ೨: ಪಿರಿಯಣ್ಣನ 
ಜರ್ವಿಂಗೋಸರಿಸಿದುದಲ್ಲದೊಡೆ ಶಾರ್ಜಾಪಾಣಿಯ ಮುನಿಸುಂ ಹರಮರಿಗಣ್ಣುಂ 
ಲೋಕಮನರೆಗಲಟ್‌ಗೆಗೆ ಬೂದಿಮಾಟ್ಟುದೊಂದಚ್ಚರಿಯೇ (ಪಂರಾಮ. ೬-೧೪೫). (ಸಂ.] 

ಶಾರ್ಜಾ (ನಾ). ೧. ಬಿಲ್ಲುಗಾರ. ೨. ಶಾರ್ಜವನ್ನು ಧರಿಸಿದವನು; ವಿಷ್ಣು: 
ಮಗಧಾದ್ಮನೇಕನೃಪರೊರ್ಮೆಯೆ ತಾಗಿದರಂದು ಶಾರ್ನ್ಸ್‌ಯಂ (ಜಗವಿ. ೮-೬೧); 


ಶಾರ್ಜೌಲಿ 


ಸತ್ಮಭಾಮಾಪರಿಭಾಸ್ವತ್ಸಂಗದಿಂ ಶಾರ್ಜ]್‌ಿಯಂ . . . ಪೋಲ್ವಂ (ಪುಷ್ಪಪು ೧-೮೨). 
೩. ಶಿವ, (ಸಂ. ಶಾರ್ಜ್‌ನ್‌) 

ಶಾರ್ಜ್‌ಲಿ (ನಾ). ಒಂದು ಬಗೆಯ ಪ್ರಾಣಿ: ಭೂನಾಯಕಂ ವಿಪ್ರನೆಂದು ಮನ್ನಿಸಿ 
ತಿಳಿದನೂನಪಾಪಂ ಸಂಭವಿಸಿತೆಂದು ಜೆಟ್ಟೇಖಿ ಬೀಳ್ದು ಶಾರ್ಜ್‌ಲಿಯಾಗಿ ಅದನನುಭವಿಸಿ 
ತೋಳನಾಗಿ . . . ನವಿಲಾಗಿರಲೈ (ಪದ್ಮರಾ. ೧೦-೧೭೨). (ಔ ಇದು ಸಂಸ್ಕೃತದ 
“ಶೃಗಾಲ' ಕೈ ಸಂಬಂಧಿಸಿರಬಹುದೆ ?] 

ಶಾರ್ದೂಲ (ನಾ). ೧. ಹುಲಿ; ವ್ಯಾಘ್ರ: ಮುನಿಪತಿಯ ಮುಖಾರವಿಂದಮಂ 
ನೋಡುತ್ತಿರ್ದ ಶಾರ್ದೂಲವರಾಹಗೋಲಾಂಗೂಲನಕುಳಂಗಳಂ ನೋಡುತ್ತುಂ 
(ಆದಿಪು. ೫-೨ ವ); ಭೂಪಾಲನು . . . ಸಿಂಹವೃಕಶಾರ್ದೂಲಭಯವನು ಪರಿಹರಿಸಿ 
ಮುನಿಪಾಳಿಗಾಶ್ರಯವೆನಿಸಿದನು ಪಾವನ ತಪೋವನವ (ಕುವ್ಮಾಆ. ೫-೧) ; ಎತ್ತಲುಂ 
ಮೊಲೆವ ಸಿಂಹಶಾರ್ದೂಲಭಲ್ಲೂಕ ವೃಕಸೂಕರಾದಿ ದುಷ್ಪಮೃಗಂಗಳ ನಿಷ್ಮರಧ್ಯನಿಗೆ 
ಅಳ್ಕುವೆನಯ್‌ ! (ರಾಮುಶ್ವ. ೩೪-೩). ೨. ಉತ್ತಮ, ಶ್ರೇಷ್ಠ ಎಂಬ ಅರ್ಥದಲ್ಲಿ 
ಸಮಾಸದ ಕೊನೆಯಲ್ಲಿ ಸೇರುವ ಶಬ್ದ: ನೃಪಾಲಶಾರ್ದೂಲ ಕೇಳ್‌ 
ಸಿದ್ಧರ್ಥಮಾನೊಂದು ಜನ್ನಮಂ ಕೈಕೊಂಡು ತೊಡಗಿಹೆನ್‌ (ಶ್ರೀರಾಮಾ. ೨೮-೧೩). 
೩. ಓಬ್ಬ ರಾಕ್ಷಸನ ಹಸರು: ಸಿಂಧುರ ಜಟಾಭಸ್ಮಶಾರ್ದೂಲಾಂಧಲಾಲಾತಾಗಕಗುಹ 
ಜಲಂಧರಪ್ರಮುಖಾಸುತರನಪಹರಿಸನೇ ಹರನು (ಬಸಪ. ೫೪-೫೬). [ಸಂ.) 
ಶಾರ್ದೂಲವಿಕ್ರೀಡಿತ, ಶಾರ್ದೂಳವಿಕ್ರೀಡಿತ (ನಾ). ೧. ಹುಲಿಯ ಕ್ರೀಡೆ, - 
ಆಟ: ರಂಗತ್ಟಿಂಗಳಲೋಚನಂ ಘುಳುಘುಳುಪ್ರಧ್ವಾನರೌದ್ರಾನನಂ . . . 
ವ್ಮಾಕೀರ್ಣಕರ್ಣಂ ಕುಮಾರಂಗಾಶ್ಚರ್ಯಮುಮಾರ್ಗಮಾದುದು ಭಯಂ ಶಾರ್ದೂಲ 
ವಿಕ್ರೀಡಿತಂ (ಪುಷ್ಪಪು. ೫-೭೦. ೨. [ಛಂದ] ವರ್ಣಛಂದಸ್ಸಿನ ಇಪ್ಪತ್ತಾರು 
ಬಗೆಯ ಛಂದಸ್ಸುಗಳಲ್ಲಿ ಹತ್ತೊಂಬತ್ತು ಅಕ್ಷರಗಳುಳ್ಳ ಅತಿಧೃತಿ ಎಂಬ 
ಛಂದಸ್ಸಿನ ಒಂದು ವೃತ್ತ: ಉರ್ವೀಮಾರುತಭಾಸ್ಕರಾನಿಲವಿಯದ್ವಂದ್ವಂ 
ಪದಾಂತಂಗಳೊಳ್‌ . . . ಭುವನತ್ರಯಂಗಳೊಳಗೀ ವೃತ್ತಂ ಪ್ರಸಿದ್ಧಂ ಕರಂ 
ಚಾರ್ವಂಭೋರುಹಪತ್ರನೇತ್ರೆ ಪೆಸರಿಂ ಶಾರ್ದೂಲವಿಕ್ರೀಡಿತಂ (ಧಂದೋಂಬು. ೨-೧೭೩). 
ಶಾರ್ದೂಳವಿಕ್ರೀಡಿತ : ೨. ಶಾರ್ದೂಳವಿಕ್ರೀಡಿತಂ ಇದು ಜಾತ್ಮಳಂಕಾರಂ 
(ಕಲ. ೪೧-೫೮-೩೧; 1087). (ಸಂ.] 

ಶಾರ್ದೂಳವಿಕ್ರೀಡಿತ "ಶಾರ್ದೂಲವಿಕ್ರೀಡಿತ' ನೋ. 

ಶಾರ್ವರ (ಗು). ೧. ರಾತ್ರಿಗೆ ಸಂಬಂಧಿಸಿದ. ೨. ಕೇಡುತರುವ; ದುಷ್ಟತನದ. 
(ನಾ). ೩. ಕಗ್ಗತ್ತಲೆ; ಅಂಧಕಾರ: ""ಶಾರ್ವರಂ - ಕಾರುಗತ್ತಲು, ಘಾತುಕ'' 
(ಸಿದ್ಧಾಂತಿ. ೪೧೭). [ಸಂ.) 

ಶಾರ್ವರಿ (ನಾ). ೧. ಇರುಳು; ರಾತ್ರಿ : ಶಾರ್ವರಿ ಪರಿಪೂರ್ಣಚಂದ್ರನಂ 
ಪಡೆವಂತಂತರ್ವತ್ನಿ ಸರ್ವಲಕ್ಷಣಸರ್ವಗುಣಾನ್ವಿತನೆನಿಪ್ಪ ಸುತನಂ ಪಡೆದಳ್‌ 
(ಪಂರಾಮಾ. ೩-೧೦೯): ಲಂಕಾಪುರದ ಸಿರಿ ಸೇರಿರ್ದುದಾ ಶಾರ್ವರಿಯ ಪರಿಯಟನಪ್ರಚಂಡ 
ಸುಮಾಲ್ಕವಂತಂಗೆ (ತೂರರಾ. ೧-೮-೨೫). ೨. ಶಕ್ತಿದೇವತೆಗಳಲ್ಲಿ ಒಬ್ಬಳು: ಶಾರ್ವರಿ 
ರತಿ ಮುಕ್ತಕೇಶಿ . . . ಎಯ್ದಿದರ್‌ (ಶಬಶಂ. ೩-೧೨). (ಸಂ. ಶಾರ್ವರೀ) 

ಶಾರ್ವರ್ಲಿ (ನಾ). ಅರುವತ್ತು ಸಂವತ್ಸರಗಳಲ್ಲಿ ಮೂವತ್ತು ನಾಲ್ಕನೆಯದು: 
ಆ ವರುಷವೇ ಪ್ರಭವ . . . ಶಾರ್ವರಿ. , . ಅಕ್ಷಯವೆಂದಅವತ್ತು ತೆಅನಾಗಿಹುದು 
[ಸಂ. ಶಾರ್ವರಿನ್‌) 

ಶಾರ್ವರೀಶ (ನಾ). ರಾತ್ರಿಯ ಒಡೆಯ; ಚಂದ್ರ : ಶಾರ್ವರೀಶನ ಶಕಲನಿಟಲೆ 
ಸೂರ್ಪಕಹರನ ಮೌರ್ವಿಯಂ ಪಳಿವ ಬಂಧುರನೀಲಚಿಕುರೆ (ನವಮೋ ೧೬-೨). [೫ಂ.] 
ಶಾಲ, (ನಾ). ೧. ಮನೆಯ ಒಂದು ಬಾಗ: ಶಾಲ (ಪಾಠಾ. ೪] ಹರಿನೀಲ 
ಮಣಿಕಿರಣಾಳಿ ಪೊದಟ್ಟ್‌ಸೆಯೆ ರಾಹುಗೆತ್ತಗಿದಗಿದಟ್ಟಾಳಕೆಗಳಲ್ಲಿ . . . ತಡೆದು 
ನಡವಂ ದಿನಪಂ (ಆದಿಪು. ೬-೧೦೫). ೨. ಮನೆ; ನಿವಾಸ : ಉನ್ಮತ್ತ 
ಗಜಗಮನೆಯರ್‌ ಬಂದೊತ್ತೆಗೆ ನಿಲ್ವರ್‌ ಶಾಲದೊಂದಂಗಣದೊಳ್‌ (ಸುಕುಮಾ. ೯-೬೨). 
೩. ಕುದುರೆಯ ಲಾಯ. ೪. ಮರದ ಮುಖ್ಯವಾದ ಕೊಂಬೆ. ೫. ಮರದ | 4 
ಕಾಂಡ. 


15 


25 


(ವಿವೇಕ. ೩೪೨). 


(ಸಂ. ಶಾಲಾ) 


೮೧೦೫ 


ಶಾಲಾಕೃತಂತ್ರ 


ಶಾಲ್ಮ, ಶಾಳ (ನಾ). ೧. ಅಂಟುದ್ರವವನ್ನು ಸ್ರವಿಸುವ ಒಂದು ಬಗೆಯ 
ಎತ್ತರವಾದ ಮರ; ಸರ್ಜವೃಕ್ಷ: ""ಸರ್ಜಂ ಶಾಲಂ'' (ವಸ್ತುಕೋ. ೬೪-೧೧); 
ಶಾಲವೃಕ್ಷಗಳಿಂದ ಗೃಹಗೃಹವೂ ಶೋಭಿಸಿತು (ಶಾಂತಲಾ. ೯೯). ೨. ಮರ; ವೃಕ್ಷ: 
'“ವೃಕ್ಷಃ. .. ಶಾಲಃ... ದ್ರುಮಃ ಪಾದಪಃ - ಈ ೧೯ ಮರಂ'' (ಹಲಾಯು. ೨೯-೨೩). 
೩. ಸುತ್ತುಗೋಡೆ; ಆವರಣ; ಪ್ರಾಕಾರ: ಶಾಲಂ ವೇದಿದ್ವಿತಯಂ ಶಾಲೋನ್ನತ 
ವೇದಿಶಾಲವೇದಿಕೆ ವಿಳಸಚ್ಛಾಲಂ . . . ಸೊಗಯಿಸುತಿರ್ಕುಂ (ಪಾರ್ಶ್ವಪು. ೧೬-೧೨); 
ನಗರವೆಸೆದುದು . . . ಚಾಮಾಕರದ ಚಟುಳಪ್ರಭೆಯ ಶಾಲಾವರಣದಲಿ ಮಖಶಾಲೆಗಳ 
ಸೌಧಗಳ ಸೊಂಪಿನಲಿ (ಕೊರರಾ. ೧-೯-೯). ೪. (ಶೀಘ್ರವಾಗಿ ಚಲಿಸುವ) ಒಂದು 
ಬಗೆಯ ಮಾನು: ""ಶಾಲ;, ಶಲಕಃ . .. ಪಲ್ಲವಕ: - ಈ ೬ ಮತ್ಸೃದ ಭೇದಂಗಳ್‌'' 
(ಹಲಾಯು. ೧೦೯-೩೭). ಶಾಳ : ೩. ಉದಗ್ರಕನಕಶಾಳದಿಂದೊಳಗೆ ಕುಲನಗಂಗಳೆನಿಪ 
ದೇವಕುಲದ ಭೋಗದಿಂ (ಪಂಪಭಾ. ೧-೫೮); ಅಗಲಂ ತನಗೊರ್ಗಾವುದ ಮಿಗಿಲಿಲ್ಲೆನೆ 
ಶಾಳಮೂಳದಿಂದೆ ತಗುಳೊಪ್ಪುಗುಮಾ ಶ್ರೀಮಂಡಪದೊಳಗೆ ಗಣಾವನಿದೇಶಂ 
(ಚಂದ್ರಪು. ೧೫-೭೯). ([ಸಂ.) 

ಶಾಲಕ, ಸಾಲಕ (ನಾ). ತೆಂಗಿಯ ಗಂಡ ; ಮೈದುನ : ""ತಂಗಿಯಧಿಪಂ 
ಶಾಲಸಾಖ್ಯನಕ್ಕುಂ'' (ಬುಂಗರಾ ೯೨-೧೩). ಸಾಲಕ : ಮದನನೆನಿಪ್ಪ ಸಾಲಕನು ದುರುಳ 

|  ಕಾಷ್ಠಾಂಗಾರಕಗೆ ಕೈನೆರವ ಬಂದು (ಜೀವಂಚ. ೪-೬೬). (ಆ ಸಂ. ಶ್ಮಾಲಕ] 

| ಶಾಲಗ್ರಾಮ (ನಾ). ವಿಷ್ಣುವಿನ ಸ್ವರೂಪವೆಂದೂ ಪೂಜಾರ್ಹವೆಂದೂ 
ಭಾವಿಸಲಾದ, ಪ್ರಮುಖವಾಗಿ ಗಂಡಕೀನದಿಯಲ್ಲಿ ದೊರೆಯುವ ಕಪ್ಪನೆಯ 
ದುಂಡುಕಲ್ಲು; ಸಾಲಿಗ್ರಾಮ: ನಿಷ್ಠೆಯಿಂದಲಿ ಶಾಲಗ್ರಾಮಶಿಲೆಯ ಸಂಪುಷ್ಫ 
ದೊಳಿರಿಸಿ ಪೂಜಿಸು (ಪುರಂದ. ೨-೩೮-೨); ದಿವ್ಯಶಾಲಗ್ರಾಮಶಿಲೆಯೊಳುದಿಸಿದ 
ಕೊಳಲ ಕೃಷ್ಣಮೂರ್ತಿಯ ಮಧುರಮುರಲಿನಾದವು ತಮದ ಕಣ ಕುಣಿಸುತಿದ 
(ಉಯ್ಯಾಲೆ. ೪-೧೦). "ಸಾಲಗ್ರಾಮ' ಪರಾ. (ಸಂ.] 

ಶಾಲಣ, ಸಾಲಣ (ನಾ). ಶಾಲವೃಕ್ಷದ ಅಂಟು; ರಾಳ : ಶಕಾರಕ್ಕೆ -ಅಶನಿ -ಅಸನಿ 
, ೬. ಶಾಲಣ -ಸಾಲಣ (ಶಮದ. ೨೫೩ ಪ್ರಯೋ). ಸಾಲಣ : ಮೇಲಿನ 
ಪ್ರಯೋಗವನ್ನು ನೋಡಿ. (« ಸಂ. ಶಾಲನ] 

ಶಾಲಪರ್ಣಿ (ನಾ). ಒಂದು ಬಗೆಯ ಮರ; ಮೂರೆಲೆಹೊನ್ನೆ : ""ಶಾಲಪರ್ಣಿ 
ಪಾಠಾ. ಲಿಪರ್ಣಿ, ಲಿಪನ್ಮಿ) ಯೆನಲ್ಲೆ ಹೊನ್ನೆಯಕ್ಕು'' (ಮಂಗರಾ. ೩೯-೨೯). 

(ಸಂ. ಶಾಲಪರ್ಣೀ) 

ಶಾಲಭಂಜಿಕೆ, ಶಾಳಭಂಜಿಕೆ (ನಾ). ೧. ಶಾಲವೃಕ್ಸದ ಮರದಿಂದ ಮಾಡಿದ 
ಬೊಂಬೆ. ೨. ಪುತ್ತಳಿ; ವಿಗ್ರಹ: ಎಡೆಯಾಡುತಿಹ ನರಪನ ರೂಪುಗಾಣುತ 
ಮಡದಿಗೆ ಮರವಟ್ಟ ಭಾವ ತುಡುಕಿದವೊಲು ಶಾ[ಪಾಕಾಂ. ಸಾ|ಲಭಂಜಿಕೆಗಳು ಕಣ್ಣೆ 
ಕೊಡುವುದು ಮೋಹನರಸವ (ವರ್ಧಚ. ೧-೧೩೬); ಸಾಲ ಮಣಿಮಯದ ಸೋಪಾನ 
ದೊಳ್ನಿಲಿಸಿರ್ದ ಶಾ(ಪಾಠಾಂ. ಸಾ] ಲಭಂಜಿಕೆಗಳೊ ವಿಚಿತ್ರಮೆನೆ . . . ಅಬಲೆಯರ 
ರೂಪುಗಳ್ಳಣ್ಣೆ ಸೆದುವು (ಜೈಮಿಭಾ. ೩೦-೧೩). "ಸಾಲಭಂಜಿಕೆ' ಪರಾ. ೩. ಸೂಳೆ; 
ವೇಶ್ಮೆ. ಶಾಳಭಂಜಿಕೆ : ೧. ಅನೇಕಕೂಟಕೋಟೀವಿಶಾಳಶಾಳಭಂಜಿಕಾರಂಜಿತಮುಂ 
ನಾಟ್ಮಶಾಳಾಳಂಕ್ರಿತಮುಂ ಪಾಂಥರ ಕಣ್ಣೆ . . . 
ಮನಂಗೊಳಿಸಿರ್ಪರನಂಗರಾಜಧಾರಾಗೃಹ ಶಾಳಭಂಜಿಕೆಗಳಂತಜವಟ್ಟಿಗೆಯೊಳ್‌ 
ಲತಾಂಗಿಯರ್‌ (ಪುಷ್ಪಪು. ೨-೨೧). (ಸಂ. ಶಾಲಭಂಜಿಕಾ] 

ಶಾಲಭಂಜಿಕೆಗೀಜು (ಕ್ರಿ). ಬೊಂಬೆಯೆಂದು ಭ್ರಮಿಸು : ಶಾಲ[ಪಾಕಾಂ. ಸಾರ, ಸಾಲ] 
ಭಂಜಿಕೆಗೆ [ಪಾಠಾಂ. ವೆ] ತ್ತರಸಂ ನೋಡಿದಂ ಲಲಾಟಕೋಮಲೆಯಂ (ಶಮದ. ೨೪೦ ಪ್ರಯೋ). 

[ಶಾಲಭಂಜಿಕೆ + ಗಿಜು) 

|ಶಾಲಾಕ್ಕತಂತ್ರ (ನಾ). (ಕಣ್ಣು, ಕಿವಿ ಮುಂತಾದುವುಗಳ ರೋಗಗಳಿಗೆ 

| ಚೂಪಾದ ಆಯುಧಗಳಿಂದ ಮಾಡುವ) ಚಿಕಿತ್ಸೆಗೆ ಸಂಬಂಧಿಸಿದ 
ಆಯುರ್ವೇದದ ಒಂದು ಭಾಗ : ಆಯುರ್ವೇದವು ಶಲ್ಮತಂತ್ರ ಶಾಲಾಕ್ಕತಂತ್ರ 

. * ವಾಜೀಕರಣತಂತ್ರಗಳೆಂ ಬ ಎಂಟುಭಾಗಗಳುಳ್ಳದ್ದಾಗಿದೆ (ಸುಜ್ಜಾಚಂ. ೯೪). 
[ಸಂ.] 


(ಕಣಇಆ. ೬-೩-೨೩೩; 1062); 


ಶಾಲಾಜಿರ 


ಶಾಲಾಜಿರ (ನಾ). ಬಾಯಿ ಅಗಲವಾಗಿದ್ದು ಹುರಿಯಲು ಅನುಕೂಲವಾಗು 
ವಂತಿರುವ ಮಣ್ಣಿನ ಪಾತ್ರೆ ; ಓಡು; ಶ್ರಾವೆ; "“ಶಾಲಾ[ಪಾಠಾಂ. ಳಾ]ಜರ;, 
ವರ್ಧಮಾನಃ, ಶರಾವಃ - ಈ ೩ ಶ್ರಾವೆ'' (ಹಲಾಯು. ೫೨-೧೬೦). (ಸಂ.] 

ಶಾಲಾವೃಕ (ನಾ). ೧. ನಾಯಿ: '"ಕೌಲೇಯಕಃ . .. ಭಷಕಃ, ಮೃಗದಂಶ:, ಶಾಲಾವೃಕಃ 
-ಈ ೮ ನಾಯ್‌(ಯಿ)'' (ಹಲಾಯು. ೪೭-೧೨೬). ೨. ತೋಳ. ೩. ನರಿ. ೪. ಬೆಕ್ಕು. 
೫. ಜಿಂಕೆ. ೬. ಕೋತಿ. (ಸಂ) 

ಶಾಲ್ಲಿ (ಗು). ೧. ಮನೆಗೆ ಸಂಬಂಧಿಸಿದ; ಗೃಹಕೃತ್ಯದ. ೨. ಪಡೆದಿರುವ; 
ಹೊಂದಿರುವ. ೩. ಉಜ್ವಲವಾದ; ಕಾಂತಿಯುಕ್ತವಾದ. (ಸಂ. ಶಾಲಿನ್‌] 

ಶಾಲ್ಮಿ, ಶಾಳಿ (ನಾ). ೧. ನೆಲ್ಲು ; ಬತ್ತ : ಕಳವೆ ಶಾಲಿಗೆ ಓಗರದ ಉದಕ 
ವನೆಆ*ದವರಾರಯ್ಯ (ಮಹಾದೇ. ಬ. ೧೦-೬); ಫಳಭಾರಂಗಳಿಂ ನಮ್ರಂಗಳಾಗಿ ಶೋಭಿಸುವ 
ಶಾಲಿವ್ರೀಹ್ಮಾದಿ ಸಮಸ್ತಸಸ್ಕಂಗಳೊಪ್ಪೆ (ರತ್ನಕ. ೧-೩೦ವ);ಕಾಲುವೆಯ ನೀರಿಂದ ಹೊರವಾಗಿ 
ಬೆಳೆದ ಶಾಲಿಗಳ ಮಡಿಯೇನು (ನವರಾ. ೪.೬0% ೨. ಪುನುಗುಬೆಕ್ಕು. ಶಾಳಿ : ೧. 
ಪೊಸ ನೈದಿಲ ಕಂಪನೆ ಬೀಟ್‌ ಕಾಯ್ತ ಕೆಂಗೊಲೆಯೊಳೆ ಜೋಲ್ವ ಶಾಳಿ (ಪಂಪಭಾ. ೧-೫೨); 
ಶಾಳಿಯ ಕಂಪನೊಟ್ಟಿ ನಳಿನಂಗಳನಳ್ಳಿಸಿ . . . ತೀಡಿದುದು ಮೂಡಣ ಗಾಳಿ 
(ಅರ್ಥನೇ. ೪-೬೨); ಶಾಳಿಗಳಂ ಬಹುಪರಿಮಳಶಾಳಿಗಳಂ . . . ರುಚಿನಿಚಿತದಿ 
ಶಾಳಿಗಳಂ ಬೆಳೆವ ನೆಲನೆ ಪೊಲನಾ ನೆಲದೊಳ್‌ (ಪಷ್ಟಪು. ೨-೧೪). [ಸಂ] 

ಶಾಲಿಕೆ (ನಾ). ಮನೆ ; ನಿವಾಸ : ಹರಿಚಂದನವಂದನಮಾಲಿಕೆಗಳ್‌ ಪರಿವೇಷ್ಟಿಸೆ 
ಮೆಟ್‌ದುವು ಶಾಲಿಕೆಗಳ್‌ (ಚಂದ್ರಪು. ೪-೬೩ ರಗಳೆ). (ಹಂ. ಶಾಲಿಕಾ। 

ಶಾಲಿಗ್ಗಾಮೆ (ನಾ). ಒಂದು ಊರಿನ ಹೆಸರು: ಭೂತಶರ್ಮ್ಮರ್ಗ್ಗೆ ಶಾಲಿಗ್ಗಾಮೆ 
ಸರ್ವ್ವಪರಿಯಾರ ಪರಿಗ್ರಹದಿನ್ನು ಪಾಣಿಗ್ರಹಣಂ ಕೆಯ್ದು ಕೊಟ್ಟಾರ್‌ 
(ಮೈಲರಿ. ೧೯೪೧, ೧-೩೨; 768). [ಆ ಸಂ. ಶಾಲಿಗ್ರಾಮ) 

ಶಾಲಿಗ್ರಾಮ (ನಾ). ಎ ಶಾಲಗ್ರಾಮ: ತಲೆತಲಾಂತರದಿಂದ ಮನೆಯಲ್ಲಿ ಪೂಜೆ 
ಮಾಡಿದ ಆ ಶಾಲಿಗ್ರಾಮವನ್ನ ಅವ ನೀರಿಗೆ ಎಸೆದು ಥೂ ಎಂದು ಉಗಿದು 
ಬಿಡೋದ? (ಸಯ್ಕಾರ. ೯). [ಸಂ.] 

ಶಾಲಿನಿ (ನಾ). ೧. ಮನೆಯ ಒಡತಿ; ಯಜಮಾನಿ. ೨. (ಛಂದ] ವರ್ಣ 
ಛಂದಸ್ಸಿನ ಇಪ್ಪತ್ತಾರು ಬಗೆಯ ಛಂದಸ್ಸುಗಳಲ್ಲಿ ಹನ್ನೊಂದು ಅಕ್ಷರ 
ಗಳುಳ್ಳ ತ್ರಿಷ್ಟುಪ್ಪೆಂಬ ಛಂದಸ್ಸಿನ ಒಂದು ವೃತ್ತ: ಭೂಮಿವ್ಕೋಮದ್ವಂದ್ವ 
ರುದ್ರದ್ವಯಂಗಳ್‌ ತಾಮೆತ್ತಂ ಚೆಲ್ಪಾಗೆ ಶೈಲಂಗಲೊಳ್ಳಿಶ್ರಾಮಂ ನಿಲ್ತಂದಕ್ಕುಮಾ 
ನಾಕಿಯಿಂದಂ ಭೂಮಿಖ್ಕಾತಂ ಶಾಲಿನೀನಾಮವೃತ್ತಂ (ಛಂದೋಂಬು. ೨-೧೨೧). 

(ಸಂ. ಶಾಲಿನೀ] 

ಶಾಲಿಪಾಲಿಕೆ (ನಾ). ಬತ್ತದ ಗದ್ದೆಯನ್ನು ಕಾಯುವವಳು : ಎಸೆವ ಶಾಲಿಪಾಲಿಕೆ 
ಯರಂ ನೋಡುತುಂ ಮುಂತು ಪವನದ ಪೊಟ್‌ಯನೆಯ್ಲೆ ವನಲಕ್ಷ್ಮಿ ಹರಿದಂತದೊಳ್‌ 
ಪಸರಿಸಿದ ಕಹಳಾರವದಿನಿವರ ಬರವಣಿದು ಗಂಧವಹನಂ ನೀಂ ತಳ್ವದಿಲ್ಲಿಗಾರ್ಯನ 
ಕರೆದು ತಾರೆಂದು ಸಂತಸದೆ ಕಳಿಪಿದಳೊಯೆನೆ ಬಂದುದುದ್ಕಾನದಿಂ ತಂಬೆಲರ್‌ 

(ಸಂ. ಶಾಲಿಪಾಲಿಕಾ) 

ಶಾಲಿವನ, ಶಾಳಿವನ (ನಾ). ಬತ್ತದ ಗದ್ದೆ: ಶಾಲಿವನಾಳಿಯ ಪೆಂಪಿನಿಂದನಾವರಿಸೆ 
ಪೊಲಂ ಸರೋಜಕುಮುದೋಜ್ವಲಮಾಗೆ ಕೊಳಂ . ಬಂದುದತಿನಿರ್ಮಲ 
ನೀರದವಪ್ಪ ಶಾರದಂ (ಕಾದಂ. ೬೩೨); ತುಂಬುರನಲ್ಲಿ ಬಿನ್ನೈೈಸುತುಂ ಬರಲು ಮುಂದೆ 
ಸಳನಳಿಸುತ್ತೆ ಶಾಲಿವನಮೊ[ಪಾತಾಂ. ಶಾಸನವದೊ)ಪ್ಪಿರಲು (ನಂಬಿರ. ೯-೧೨). 
ಶಾಳಿವನ : ಸಕಲದಿಶಾಳಿಯಂ ಪುದಿದ ಶಾಳಿವನ೦ (ಮಲ್ಲಿಪು. ೨-೧೨); 
ಸೊಂಪುವೆತ್ತ ಪೆಂಪಿನ ಕುಂಭಿನಿಯೊಳ್‌ ಮುಖ್ಯವಾದ ಶಾಳಿವನವಿರ್ದುದು 
(ಹಮ್ಮಾರ. ೧-೪೯ ವ). [ಸಂ.1 

ಶಾಲಿವಾಹನ (ನಾ). ೧. ಶಕಪುರುಷನೆಂದು ನಂಬಲಾದ ಒಬ್ಬ ರಾಜನ ಹೆಸರು. 
೨. ಕ್ರಿಸ್ತಶಕ ಎಪ್ಪತ್ತೆಂಟರಲ್ಲಿ ಶಕೆಯೊಂದನ್ನು ಆರಂಭಿಸಿದ ಒಬ್ಬ 
ಕನಿಷ್ಕರಾಜನ ಹೆಸರು: ವಿಕ್ರಮಸಂವತ್ಸರದ ಮೂಲಪುರುಷ ವಿಕ್ರಮಾದಿತ್ಮನನ್ನು 
ಶಾಲಿವಾಹನನು ಸೋಲಿಸಿದನೆಂದು ಕಥೆಗಳಿವೆ (ಕಶಾಅ. ೫೩). ೩. ಒಂದು ಬಗೆಯ 


(ಪದ್ಮರಾ. ೮-೨೧). 


೮೧೦೬ 


- 
೦ 


ದ 
ಆ 


25 


4s 


ಶಾಲುನಾಮೆ 


ಕ್ರಿಮಿ: ವರಶಾಲಿವಾಹನಕ್ರಿಮಿಯಂತೆ ನಿರ್ಲೇಪಕರನಾಗಿ ಭ್ರಮರದಂತತಿಸುವಾಸನೆಗೆಳಸಿ 
(ಪರಶು. ೯-೭). ([ಸಂ.) 

ಶಾಲಿವಾಹನಶಕ (ನಾ). ಕ್ರಿಸ್ತಶಕ ಎಪ್ಪತ್ತೆಂಟರಲ್ಲಿ ದಕ್ಷಿಣ ಭಾರತದಲ್ಲಿ 
ಶಾಲಿವಾಹನನೆಂಬ ರಾಜನಿಂದ ಆರಂಭವಾದ ಶಕೆ : ಶಾಲಿವಾಹನಶಕದ . . 
ಬಹುಳದಶಮಿಯಾ ಗುರುವಾರಕತಿಸಾಂಗದೆ ಪೇಳಿ ಮುಗಿಸಿದ ಪಂಡಿತಾಗ್ರಣಿ 
ವಿರೂಪಾಕ್ಸ ಲೀಲೆಯಿಂ ಚೆನ್ನಬಸವೇಶನ ಪುರಾಣವ (ಚೆಬಪು. ೬೩-೭೭); 
ಸ್ವಸ್ತಿಶ್ರೀವಿಜಯಾಭ್ಮುದಯ ಶಾಲಿವಾಹನಶಕವರ್ಷ ಸಾ ೧೫೯೧ ಸಂದ ವರ್ತ್ತ್ರಮಾನವಾದ 
ಸೌಮ್ಮನಾಮಸಂವತ್ಸರದ ಕಾರ್ತಿಕಶುದ್ದ ೧೨ ಭಾನುವಾಸರದಲ್ಲಿ 
ಸಿಂಹಾಸನಾಧೀಶ್ವರರಾಗಿ (ಎಕ. 1೪, ಹುಣಸೂ. ೧೩೯-೪; 1669); ಶಾಲಿವಾಹನಶಕದ 
ವರ್ಷ ಚೈತ್ರಶುದ್ಧ ಪ್ರತಿಪದೆಯಿಂದ ಆರಂಭವಾಗುತ್ತದೆ (ಭಾಹಬ್ಬ. ೫೭). (ಸಂ) 

ಶಾಲಿಸೌಂದರ (ನಾ). ಉಜ್ವಲವಾದ ಸೌಂದರ್ಯ; ಕಾಂತಿಯುಕ್ತವಾದ ರೂಪ: 
ನೀವುಮೆನ್ನಂತೆ ರಮಣೀಯಮಾದ ಶಾಲಿಸೌಂದರದ ರೂಪಂಗಳಂ ತಳೆದು . 
ಪಟ್ಟಣಕೆ ಬಹುದೆಂದು ಭೃತ್ಕರ್ಗೆ ತರಣಿಜಂ ನೇಮಿಸಿದನು (ಜೈಮಿಭಾ. ೨೭-೨೭). [ಸ೦್ಮ) 

ಶಾಲಿಹೋತ್ರ, ಶಾಳಿಹೋತ್ರ (ನಾ). ೧. ಕುದುರೆ; ಹಯ: ನಡೆದು ಬಂದರು 
ಶಾಲಿಹೋತ್ರನ ನಡುವೆ ಕಂಡುಪಚರಿಸಿಕೊಂಡರು ಪಡುವಲಭಿಮುಖರಾದರನಿಬರು 
(ಕುಮ್ಮಾಆ. ೯-೨೫). ೨. ಕುದುರೆಗಳ ಶಕ್ತಿ, ಸ್ವಭಾವ ಮುಂತಾದುವುಗಳನ್ನು 
ವಿವರಿಸುವ ಶಾಸ್ತ್ರ; ಅಶ್ವಶಾಸ್ತ್ರ: ತರ್ಕ ವ್ಯಾಕರಣ ಅಮರಸಿಂಹ ಛಂದಸ್ಸು ನಿಘಂಟು 
ಶಾಲಿಹೋತ್ರ . . . ಮಂತ್ರತಂತ್ರಸಿದ್ಧಿ ಇವೆಲ್ಲವ . ಕಲಿತಡೇನೋ ಚೌಷಷ್ಟಿವಿದ್ಕಾ 
ಕಳಾವಿದನೆನಿಸಿಕೊಂಬನಲ್ಲದೆ ಲಿಂಗವಂತನೆನಿಸಿಕೊಂಬುದಿಲ್ಲ (ಮಡಿಮಾ. ೪೩-೬೧). 
೩. ಅಶ್ವಶಾಸ್ತ್ರವನ್ನು ಬರೆದ ಒಬ್ಬ ಯಷಿಯ ಹೆಸರು: ಜಾತ್ಯಶ್ವಂಗಳಂ 
ತಿರ್ದುತಿರ್ಪವರ್ಗೇಂ ಸಾರ್ದುವೊ ಶಾಲಿಹೋತ್ರ ರವಿಪುತ್ರಾರೋಹಣಪ್ರೌಢಿಗಳ್‌ 
(ಪುಷ್ಪಪ್ಪು. ೨-೫೮) ; ತುರಗಾರೋಹಣದಲಿ ನಿರ್ಮಳಶಾಲಿಹೋತ್ರನಂತೆಸೆವ 
(ಮೋಹತ. ೧೭-೭೯). ಶಾಳಿಹೋತ್ರ : ೨. ಸಾಮುದ್ರಿಕಂ ಶಾಳಿಹೋತ್ರ? . . . 
ಶುಶ್ರುತಮುಮೆಂದಿವು ಮೊದಲಾದ ನರವೈದ್ಧಮುಮಂ (ವಡ್ಡಾರಾ. ೨೩-೧೫). [ಸಂ.) 

ಶಾಲೀನ (ಗು). ೧. ವಿನಯದಿಂದ ಕೂಡಿದ; ನಮ್ರವಾದ. ೨. ಹೋಲುವ; 
ಸಾಮ್ಯವುಳ್ಳ. (ನಾ). ೩. ಗೃಹಸ್ಥ. ೪. ಒಳ್ಳೆಯವನು; ಸಭ್ಯ: ""ಶಾಲೀ 
- - ಶಾಲೀನಃ , ಶಾರದಃ -- ಈ ೫ ಒಳ್ಳಿದಂ'' (ಹಲಾಯು. ೬೨-೨೨೦). [ಸಂ.) 

ಶಾಲೀನತೆ (ನಾ). ವಿನಯ; ಸೌಜನ್ಯ : ಮನೋರಥಮಸಂಭಾವ್ಯಮೆಂದು ಭಾವಿಸುತ್ತಂ 
ಶಾಲೀನತೆಯನವಲಂಬಿಸಿ ನುಡಿಯಲಣೆಯದೆ ಸುದತಿ ಪೆಅತೊಂದು ನೆವದಿಂ 
ಕೆದಚೌದಳೊಂದಿನಿಸು ಮಂದಹಾಸದ್ಕುತಿಯಂ (ಕಾದಂಉ. ೨೪೮); ಅಲ್ಲಿಯೇ ಒಂದು 
ಬದಿಗೆ ಶಾಲೀನತೆಯಿಂದ ಕೂತಿದ್ದ ಹೊಸನಟಿಯನ್ನು ನೋಡಿ ಅವನಿಗೆ 
ಆನಂದವೆನಿಸದಿರಲಿಲ್ಲ (ಪುನರ್ಮಿ. ೨೧೫). (ಸಂ. ಶಾಲೀನತಾ] 

ಶಾಲು, ಶಾಹಲು (ನಾ). (ವಿಶೇಷವಾಗಿ) ಉಣ್ಣೆ ಅಥವಾ ರೇಷ್ಮೆಎಳೆಗಳಿಂದ 
ನೆಯ್ದ, ಹೊದೆಯುವ ವಸ್ತ್ರ : ಕಂಬಳಿಯ ಹೊದೆವವಗೆ ಶಾಲದೇಕೆ 
(ಪಾಠಾ. ಮಡಿಯೇತಕೆ] (ಪುರಂದ. ೨-೬೨-೨); ನವರತ್ನಖಚಿತಮಾದಾಭರಣಜಾಲಮಂ 
ನವದುಕೂಲಂಗಳನ್ನುಷ್ಲೀಷ ಶಾಲುಗಳನವಸರದಿ ಕಾಯದೊಳ್‌ ತೊಟ್ಟುಟ್ಟು 
(ವರ್ಷವ. ೩-೧೨); ಮೋಡ ನೂತೇ ನೂಲುವದು ಬಳಿದಾರ ಧಾರಾಕಾರದಿ . . . ಗದ್ದೆ 
ಹೊಲ ತೋಟಕ್ಕೆ ಹೊಚ್ಚಿದೆ ಕೆಂಪುಖಾದಿಯ ಶಾಲನು (ನಲಮು. ೧೧-೨೦). ಶಾಹಲು : 
ಮೇಲೆ ಶಾಹಲನ್ನು ಪೊದ್ದು ನೀಲದುಂಗುರವನಿಟ್ಟು (ಯನಳ. ೧೨೩). 

ತಾಲುಜೋಡಿ ಎ ಎರಡು ಶಾಲು; ಜೋಡಿ ಶಾಲು: ಸಭೆಯ ಕೊನೆಯಲ್ಲಿ 
ಆಚಾರ್ಯರಿಗೆ ಗೌರವಸೂಚಕವಾಗಿ ಶಾಲುಜೋಡಿಯನ್ನು ನೀಡಲಾಯಿತು (ರೂಢಿ). 
[€- ಪಾರ. ಹಿಂ. ಮರಾ. ಶಾಲ್‌] 

ಶಾಲುನಾಮೆ (ನಾ). ಜರಿಯ ನಕಾಶೆಕೆಲಸ ಮಾಡಿದ ಶಾಲು : 
ಪಟಗಾರ ರಾಯಂಣನಾಯ್ಕನಿಗೆ ಬಿಳಿಚತ್ರಿ ಪಚೆ ವಂಟಿ ತೋಡ ಬಳೆ ಶಾಲುನಾಮೆ 
ಸಹ ಕೊಟ್ಟು ಕಂಪಣಕ್ಕೆ ಕರ್ತ ನೆಂದು. . . ನಿಯಮಿಸಿ (ಮೈಲರಿ. ೧೯೩೦, ೧೩-೩೨; 1545 7). 

(€- ಪಾರ. ಮರಾ. ಶಾಲ್‌ನಾಮಾ) 


ಶಾಲೂಕ 


ಶಾಲೂಕ (ನಾ). ತಾವರೆಯ ಗೆಡ್ಡೆ;ಕಮಲದ ಗೆಡ್ಡೆ : ಕೊಳದಿಂದಂ ತೆಗೆದೊಟ್ಟಿಕೊಂಡ 
. - - ಶಾಲೂಕಮೃಣಾಳಜಾಲಮನಿಡುತ್ತೀಡಾಡುತಂ . .. ಪೋಗಲ್‌ ಮದೇಭಂಗಳ್‌ 
(ಕಾದಂಪೂ. ೬೩೦). (ಸಂ.) 

ಶಾಲೂರ (ನಾ). ಕಪ್ಪೆ ; ಮಂಡೂಕ: ಜಳಮೃಣಾಳನಾಳಮಂ ಜಳವ್ಕಾಳಮೆಂದು 
ಕೆಲದ ಬಿಲದಿಂ ಪಿಡಿಯಲೆಂದು ಧೀಂಕಿಡುವ ವಿಷಾಪಹಾರಶಾಲೂರಚಾಲಂಗಳೊಳಂ 
. - ಭೀಷಣರಮಣೀಯಮೆನಿಸಿತ್ತು (ಚಂದ್ರಷ. ೫-೪೦ ವ). [ಸಂ.] 

ಶಾಲೆ "ಸಾಲ್ಕೆ' ನೋ. 

ಶಾಲ್ಮೆ 'ಸಾಲ್ಮಿ' ನೋ. 

ಶಾಲೆ (ನಾ). ೧. ಮರದ ದೊಡ್ಡ ರೆಂಬೆ, - ಕೊಂಬೆ : ""ಸ್ಕಂಧಶಾಖಾಃ, 
ಶಾಲಾಃ - ಈ ೨ ಮರದ ಹೆಗ್ಲೊಂಬು'' (ಹಲಾಯ.. ೩೦-೨೮). ೨. ಮನೆ; ನಿಲಯ: 
“ಕುಟಿ ಕುಲಂ ಶಾಲೆ . . . ಗೇಹಮೆನೆ ಧಿಷ್ಕಮೆನಲಿವು ಮನೆಗೆ ಪೆಸರಕ್ಕು'' 
(ಮಂಗರಾ. ೫೮-೭); ಆ ನಳಿನಾಕರಜಲದೆಡೆಗಾನೆಸಗಿದ ಶಾಲೆಯಲ್ಲಿ ನೆಲಸಿದೆನರಸಾ 
(ದಶಕು. ೧೩-೪೮). ೩. ಹಜಾರ ; ನಡುಮನೆ. ೪. ಕುದುರೆಯ ಲಾಯ; 
ಅಶ್ವಶಾಲೆ: ಕುದುರೆಗಳು ಶಾ(ಪಾಶಾಂ. ಸಾ]ಲೆಗಳೊಳಿದ್ದಹಗೆ ಉರಿದು ಬಿಕ್ಕನೆ ಬಿರಿದು 
ಬಿದ್ದವು ಸುರಿಯೆ ಬಾಲಂಗಳಲಿ ಕೆಂಡವು (ಬಸಪು. ೬೧-೬೮). ೫. ಮರದ ಬಿಳಲು: 
""ಸ್ಕಂಧಶಾಖಾ, ಶಾಲಾ - ೨ ಗಿಡಗಳಲ್ಲಿ ಕೆಳಗಡೆ ಬಿಟ್ಟಿರುವ ಬಿಳಲು ಹೆಸರುಗಳು'' 

೬. ವಿದ್ಯೆಯನ್ನು ಕಲಿಸುವ ಸ್ಥಳ ; ಪಾಠಶಾಲೆ : ಶಾಲೆಯ 
ಬಾಗಿಲು ಮುಚ್ಚಿದ ಶಕ್ಷಣ ನನಗೆ ಗಣಿತದ ವಿಷಯ ಮರತೇಹೋಯಿತು (ಶಾಲಮ. ೧). 

(ಸಂ. ಶಾಲಾ) 

ಶಾಲೇಯ (ನಾ). ೧. ಬತ್ತದ ಗದ್ದೆ : ""ಕಟವೆಯ ಗದ್ದೆ ಶಾಲೇಯಮೆಂಬುದು'' 
(ಹಲಾಯು. ೨೭-೭) ; ಲೀಲೆಯಿನದಟ ನೆಲಂ ಪರಿಪಾಲಿಸಿದುವು ಕಣ್ಣೆ ನಾಡೆ ಮೌದ್ಗಂ ಮಾಷ್ಕಂ 
ಶಾಲೇಯಂ ವ್ರೈಹೇಯಂ (ಚಂದ್ರಪು ೧-೯೧). ೨. ಒಂದು ಬಗೆಯ ಸೊಪ್ಪು; ಸಬ್ಬಸಿಗೆ: 
""ಶಾಲೇಯಃ . . . ಮಿಶ್ರೇಯಾ - ೬ ಸಬ್ಬಶಿಕೇ ಹೆಸರುಗಳು'' (ಒದ್ದಾಂತಿ. ೧೩೫). [ಸಂ.) 

ಶಾಲ್ಮಲಿ, ಶಾಳ್ಮಳಿ (ನಾ). ೧ ಒಂದುಬಗೆಯ ಮರ ; ಎಲವ ; ಬೂರುಗ: 
ಇದು ಶಾಲ್ಮಲಿಪಾದಪಮಿಂತಿದು ಜಂಬೂವೃಕ್ಷಮಿದುವೆ . . . ದಶಾಂಗಕಲ್ಪಕುಜ- 
ನಿಳಯಂಗಳ್‌ (ಆದಿಪು. ೨-೨೬): ಇಲ್ಲಿ ಪುಟ್ಟಿರ್ದ ಶಾಲ್ಮಲಿಗೆ ಸರಿಯೆ ಸಗ್ಗದ ಭೂರುಹಂ 
(ಪದ್ಮರಾ. ೧೩-೩೯) ;ಮರಗಳಲ್ಲೆಲ್ಲ ಅತಿ ದೊಡ್ಡದು ಶಾಲ್ಮಲಿ ಎಂಬುದನ್ನು ವೇದಕಾಲದ 
ಯಷಿಗಳು ಅರಿತಿದ್ದರು (ಹಸುಹೂ. ೧೯೬). ೨. ಒಂದು ನರಕದ ಹೆಸರು : ಶಾಲ್ಮಲಿ 
. .. ಸರೂಪವೆಂಬೈದು ಮಂತ್ರಿನರಕಂಗಳಿಂದಾಢ್ಕಮಾಗಿ ದೀಪ್ರವೆಂಬರಸುನರಕವಿಹುದು 
(ವಿವೇಕ. ೧೫೩). ಶಾಳ್ಮಳಿ : ೧. ಪಲ್‌ದಿರ್ದ ಬೆಳ್ಳುಗಿಲ್ಲಳೆ ಮುಜ್‌ಗಳಿವೆನಿಸಿದುವು 
ಶಾಳ್ಮಳೀಫಳತೂಳಂ (ಪುಷ್ಪಪು ೫-೮೫). (ಸಂ. ಶಾಲ್ಮಲಿ, ಶಾಲ್ಮಲೀ) 

ಶಾಲೃಕ್ಷತ (ನಾ). ಮಂಗಳಕಾರ್ಯಗಳಲ್ಲಿ ಉಪೆಯೋಗಿಸುವ ಅರಿಸಿನ ಅಥವಾ 
ಕುಂಕುಮದೊಂದಿಗೆ ಕಲಸಿದ ಅಕ್ಕಿ ; ಅಕ್ಷತೆ ; ಮಂತ್ರಾಕ್ಷತೆ: ಶಾಲ್ಕಕ್ಷತಧೂಪ 
ದೀಪಚರುಸಂದೋಹಂಗಳಿಂ ಸರ್ವಮಂಗಳಸಂಪೂರ್ಣಮೆನಿಪ್ಪ ಜೈನಗೃಹಮಂ ಪೊಕ್ಕಂ 

» ಸಾಹಿತ್ಯವಿದ್ಯಾಧರಂ (ಪಂರಾಮಾ. ೪-೧೩೧); ಘುಸ್ಕಣಾಭ್ಮಕ್ಷಣವರ್ಣ . . . 

ಶಾಲ್ಕಕ್ಷತ ಪ್ರಸರಕ್ಷಾಲನತೋರಣಗ್ರಥನ ಮುಕ್ತಾಮಾಳಿಕಾಳಂಬನ ವ್ಯಸನವ್ಯಗ್ರಕರಂ 
ಕರಂ ಸೂಗಯಿಸಿತ್ತಂತಲ್ಲಿ ಕಾಂತಾಜನಂ (ಚಂದ್ರಪು. ೬-೫೫). [ಸಂ.] 

ಶಾಲ್ಕನ್ನ (ನಾ). ೧. ಒಂದುಬಗೆಯ ಉತ್ತಮವಾದ ಬತ್ತ : ಕಳವೆ ರಾಜಾನ್ನ 
ಶಾಲ್ಮನ್ನ (ಪಾಠಾ. ಶಾಲಿ, ಶಾಲ್ಮಯನ]ಕ್ಕೆ ಓಗರದ ಉದಕವನೆಆ'ದವರಾರಯ್ಕಾ 
(ಮಹಾದೇ ಕ. ೪-೪). ೨. ಒಂದುಬಗೆಯ ಉತ್ತಮವಾದ ಅಕ್ಕಿಯಿಂದ ಮಾಡಿದ 
ಅನ್ನ : ಸಣ್ಣ ಶಾವಿಗೆಯು ಶಾಲ್ಮನ್ನವನು ನಿಮಿಷದೊಳ್‌ ಬಣ್ಣಿಸಿ ದುರ್ಗಾದೇವಿ 
ಬಡಿಸಿದಳೆಯ್ಮ (ಪುರಂದ. ೨-೧೬೯-೪); ಈಗ ನೀನೂನಿನ್ನ ಆಚಾರ್ಯನೂ ಇರುವಂತೆ, ಕಪ್ಪು 
ಆರಿಸಿ ತೆಗೆದ ಶಾಲ್ಮನ್ನವನ್ನೂ ಅನೇಕ ಸೂಪ ವ್ಮಂಜನಗಳನ್ನೂ ತಿನ್ನುತ್ತಿದ್ದರೆ? 
(ಬುದ್ಧಪ. ೧೦೬). &. (ವಿಶೇಷವಾಗಿ ವಿಷ್ಣು) ದೇವಾಲಯಗಳಲ್ಲಿ 
ನೈವೇದ್ಕಕ್ಕಾಗಿಯೂ ಅಭಿಷೇಕಕ್ಕಾಗಿಯೂ ಮಾಡುವ, ಹಾಲು, ಬೆಲ್ಲ 
ಮುಂತಾದುವುಗಳನ್ನು ಹಾಕಿಮಾಡಿದ ಅನ್ನವಿಶೇಷೆ. (ಸಂ) 


(ಸಿದ್ಧಾಂತಿ. ೧೧೨). 


೮೧೦೭ 


ಶಾಸನ 


ಶಾಲ್ಯಾನ್ನ (ನಾ). ಎ ಶಾಲ್ಮನ್ನ ೨ : ಶಾಲ್ಮಾನ್ನಂ ಸ್ಮಿತಮಲ್ಲೀ ಮೌಲ್ಯಮನತಿಮೃದುತೆ 
ಯಿಂದೆ ಪರಿಮುಳದಿಂ ನೈರ್ಮುಲ್ಕದಿನೇಟ್‌ಸಿ . . . ಏಂ ಸೊಗಯಿಸಿತೋ 
(ಪಾರ್ಶ್ವಪು. 6-೫೬) ; ಶ್ರೀಕಂಠೇಶ್ವರನಿಗೆ ಶಾಲ್ಮಾನ್ನದ ಅಭಿಷೇಕ ಮಾಡಿಸಿ. . . ನಮ್ಮ 
ಕೆಲಸ ಮಾಡಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ (ಅಲೆಮ. ೪೦). (ಬ ಶಾಲ್ಕನ್ನ] 

5 | ಶಾಲ್ಕೋದನ (ನಾ). ಎ ಶಾಲ್ಮ್ಕನ್ನ ೨ : ಎಸೆವ ಪೊಂಬರಿವಾಣ ಮಿಸುನಿವಟ್ಟಲ್ಲ 
ಳೊಳ್ಳಿಸುಪ ಶಾಲ್ಕೋದನಂ ಸೂಪಘೃತಭಕ್ತ್ಯ ಪಾಯಸ . . . ಪಾಲ್ಮೊಸರ್ಗಳಿವು 
ಬಗೆಗೊಳಿಸಿ ಪೊಸತೆನಿಸಿರಲು ಸವಿದನಚ್ಕುತಂ (ಚೈಮಿಭಾ. ೬-೪೪). [ಸಂ.) 

ಶಾವಂತಿ "ಸೇವಂತಿ' ನೋ. 

ಶಾವಂತಿಗೆ "ಸೇವಂತಿಗೆ' ನೋ 

ಶಾವಕ (ನಾ). ಮರಿ ; ಪೋತ. ಸಂ.) 

ಶಾವರ (ನಾ). ಅರಗಿನ ಗಿಡ ; ಲೋದ್ರ. (ಸಂ) 

ಶಾವಿಗೆ "ಸೇವಗೆ' ನೋ. 

ಶಾವೀರ "ಶಾಹೀರ' ನೋ. 

ಶಾವೆ "ಸೇಬೆ' ನೋ. . 

ಶಾಶಾಂಕಿ (ನಾ). [ಜ್ಕೋತಿ] ನವಗ್ರಹಗಳಲ್ಲಿ ಒಂದು ; ಬುಧ : ಧರಣೀಜಂ 
ಪದಿನೈದು ಘರ್ಮರುಚಿ ಪತ್ತೊಂಬತ್ತು ಶಾಶಾಂಕಿ ಪನ್ನೆರಡಿಪ್ಪತ್ತು ದಿನಾಧಿನಾಥಸುತಂ 
೬ ೬. ದೈತ್ಯಗುರುವಿಪ್ಪತ್ತೊಂದು ಸಂವತ್ಸರಂ ಪರಮೋಚ್ಚಾಂಶದೊಳೊಂದಿ ನಿಂದೂಡದು 
ಪಿಂಡಾಯುಷ್ಯಮಕ್ಕುಂ (ಜಾತತಿ. ೮-೧೧). [ಸಂ.] 

ಶಾಶಾಂಕಿಮಂದಿರ (ನಾ). (ಜ್ಯೋತಿ] ಬುಧನ ಕ್ಷೇತ್ರ ; ಮಿಥುನ ಮತ್ತು 
ಕನ್ಮಾರಾಶಿ : ಸುರವಂದ್ಮಂ ವೃಷತೌಲಿಯೊಳ್‌ ನಿಲೆ ಸುಷೃತ್ತುತ್ರಾಧಿಕಂ . 
ಶಾ।ಪಾಕಾಂ. ಶ]ಶಾಂಕಿಮಂದಿರದೊಳ್‌ ಪೂರ್ಣಸುಹೃತ್ತನೂಜಪರಿವಾರಂ ಸೌಖ್ಯಯುಕ್ತಂ 
(ಜಾತತಿ. ೧೭-೨೭). (ಸಂ.) 

ಶಾಶ್ವತ (ಗು).೧. ನಿತ್ಯವಾದ; ಅಮರವಾದ : ಜೀವಜಗತ್ತುಗಳು . . . 
ಸತ್ಮನಿತ್ಮಶಾಶ್ವತವಸ್ತುಗಳೇ ಆಗಿರುವುವು (ಶಕ್ತಿಎ. ೧೪). (ನಾ). ೨. ನಿತ್ಕವಾದುದು; 
ಚಿರವಾದುದು : ""ಸನಾತನಂ . . . ಶಾಶ್ವತಂ, ಅನಶ್ವರಂ - ಈ ೫ ಕೇಡಿಲ್ಲದ 
ವಸ್ತು'' (ಹಲಾಯು. ೨೧-೧೨೫). ೩. ನಿತ್ಯನಾದವನು; ಪರಮಾತ್ಮ : ಸ್ವಾಮಿ ನೀನು 
ಶಾಶ್ವತ ನೀನು ಎತ್ತಿದೆ ಬಿರುದ ಜಗವೆಲ್ಲಲ್‌ಯಲು ಮಹಾದೇವ ಮಹಾದೇವ ಇಲ್ಲಿಂದ 
ಮುಂದೆ ಶಬ್ದವಿಲ್ಲ (ಬಸವ. ೫೨೮): ಶಾಶ್ವತನವತರಿಸಿರ್ದಂ ಗದಾಶಂಖಚಕ್ರಾಂಕಿತಹಸ್ತಂ 
ವಾಸುದೇವಂ (ಜಗಎ. ೨-೧೦೦). ೪. ಶಿವ ; ಈಶ್ವರ. ೫. ವ್ಯಾಸ. ೬, ಸೂರ್ಯ. 
೭. ಸ್ವರ್ಗ. (ಸಂ.) | 

ಶಾಶ್ವತಪದ (ನಾ). ನಿತ್ಯವಾದ ಸ್ಥಿತಿ ; ಮೋಕ್ಷ ; ಮುಕ್ತಿ: ಶ್ರೀಮತ್ಸಮಂತ 
ಭದ್ರಸ್ವಾಮಿಗಳ ಜಗತ್‌ಪ್ರಸಿದ್ಧ ಕವಿಪರಮೇಷ್ಠಿಸ್ವಾಮಿಗಳ ಪೂಜ್ಯಪಾದಸ್ವಾಮಿಗಳ 
ಪದಂಗಳೀಗೆ ಶಾಶ್ವತಪದಮಂ (ಆದಿಪ. ೧-೧೧): ತ್ರೈಲೋಕ್ಕಸ್ವಾಮಿ ಜಿನಂ ಮಾಟ್ಕೆ 
ನಮಗೆ ಶಾಶ್ವತಪದಮಂ (ಜಾತತಿ. ೧-೧). [ಸಂ.1 

ಶಾಸಕ (ನಾ). ೧. ಆಳುವವನು; ಶಾಸನ ಮಾಡುವವನು: ಕೊಲೆಮಾಡುವ 
ಶಾಸಕರ ಅತ್ಕಾಚಾರಗಳನ್ನು ತಾಳಿಕೊಂಡೂ ಹಿಂದೂಧರ್ಮ ಬದುಕಿತು (ಕರ್ನಾಕ. ೩೮); 
ವಿಜ್ಞಾನಶಾಸ್ತ್ರವು ಶರೀರದಲ್ಲಿ ಶಾಸಕನಂತಿರುವ ಒಬ್ಬ ಚೇತನನನ್ನು ಸಿದ್ದಮಾಡಲಿಲ್ಲ 
(ಜೀವಾತ್ಮ. ೧೨೫). ೨. ಶಿಕ್ಷಿಸುವವನು. ೩. [ರಾಜನೀ। ಶಾಸನಸಭೆಯ ಸದಸ್ಮ: 
""ಶಾಸಕರು'' ಎಂದರೆ . . . ಆ ರಾಜ್ಯದ ಶಾಸಕರೆಂದು ಯಾರು ತತ್ಕಾಲದಲ್ಲಿ 
ರಾಷ್ಟ್ರಪತಿಯವರಿಂದ ಅಂಗೀಕಾರ ಹೊಂದಿದ್ದಾರೋ ಅಂಥ ರಾಜರು, ಪ್ರಭುಗಳು 
(ಭಾಧಾನ. ೨೨೧). [ಸಂ.] 

ಶಾಸಕಭವನ (ನಾ). ಶಾಸನಸಭಾಸದಸ್ಮರು ತಂಗುವ ಕಟ್ಟಡ : ಸಂಸತ್ತಿನ 
ಅಧಿವೇಶನಕ್ಕಾಗಿ ಬಂದ ಶಾಸಕರೆಲ್ಲಾ ಶಾಸಕಭವನದಲ್ಲಿ ಇಳಿದುಕೊಂಡಿದ್ದಾರೆ 


20 


25 


30 


(ರೂಢಿ). (ಸಂ) 
45 | ಶಾಸನ (ನಾ). ೧. ಆಡಳಿತ ನಡೆಸುವಿಕೆ ; ಆಳ್ವಿಕೆ ; ಪ್ರಭುತ್ವ : ದೇವದೇವಂ 
ಪುಲಿಗಿರಿನಗರೀಶಾಸನಾಂಕಂ ಮೃಗಾಂಕಂ ಸೋಮೇಶಂ (ಸೋಮೇಶ. ೧).: 


ಶಾಸನದೀಪಕ (ನಾ). 


ಶಾಸನಬಾಹಿರ (ನಾ). 


ಶಾಸನಇಲಾಖೆ 


೨. ಅಪ್ಪಣೆ ;ಆಜ್ಞೆ : ""ಶಾಸನಮಾಜ್ಞೆಯುಂ'' (ವಸ್ತುಕೋ. ೬೧-೫೮) ;ಧಾತ್ರಿಯೊಳ್ನುಡಿದುದೆ 
ನನ್ನಿ ಮಾಡಿದುದೆ ಶಾಸನಮಿತ್ತುದೆ ದೇವರಿತ್ತುದೆಂದೊಡೆ ಗುಣದೊಳ್ಪನೇಕೆ ಬೆಸಗೊಂಡಪೆನೀ 
ಗುಣದಂಕಕಾರ್ತಿಯಾ (ಆಜಪು. ೧೨-೧೪). "ಶಾಸನಧಾರಕ' ಪರಾ. ೩. ಕಾನೂನು; 
ವಿಧಿ ; ಕಟ್ಟಳೆ : ಜನದ ಕ್ಷೇಮಕ್ಕಾಗಿಯೂ ಸೌಖ್ಯಕ್ಕಾಗಿಯೂ . .. ಯಾವ ಯಾವ 
ಸಾಧನಗಳೂ ಸಂಧಾನಗಳೂ ಯುಕ್ತವೋ ಅದನ್ನೆಲ್ಲಾ ಗೊತ್ತುಮಾಡುವ ಕೆಲಸಕ್ಕೆ '"ಶಾಸನ'' 
ಎಂದು ಹೆಸರು (ರಾಶ. ೫೧). ೪. ಧರ್ಮ. ೩ ದಾಖಲೆ : "ಶಾಸನಿಗ' ಪರಾ. | 
೬. ಶಿಕ್ಷೆ ; ದಂಡನೆ ; ಶಾಸ್ತಿ : ಫ್ರ್ಯಾಂಕ್‌ ಜನರಲ್ಲಿ ಯಾವನಾದರೂಬ್ಬನು ಪ್ರಾಣಹತ್ಮ 
ಮಾಡಿದರೆ, ಅವನಿಗೆ ರೋಮನ್ನರಿಗಿಂತ ಹೆಚ್ಚು ಶಾಸನ ಮಾಡುತ್ತಿದ್ದರು (ಮುಂಬಯಿ. 
ಗ-೨೫೭). ಹಿ ನಿಗ್ರಹ ;ಹಿಡಿತ : ಜಯಜಯ ದೇವದೇವ ಪುರಶಾಸನಶಾಸನ ಶಾಸನೈಕ 
ಚಿನ್ಮ್ನಯಮಯನುತ್ಕಸಂಪದ . . . ಕರಾಲಸದ್ಭುಚಾ (ರಾಜರ. ೧೩-೫೨). 
೮. ಕಲಿಸುವಿಕೆ ; ಶಿಕ್ಷಣ. ೯. ತಾಮ್ರದ ತಗಡು ಅಥವಾ ಕಲ್ಲಿನ ಮೇಲೆ ದಾನ, 
ದತ್ತಿ ಮುಂತಾದುವುಗಳ ಬಗೆಗೆ ಕೊರೆದಿಟ್ಟ ಬರಹ ;ಶಿಲಾಲೇಖ, ತಾಮ್ರಲೇಖ 
ಮುಂತಾದುವು : ಚಾಗದ ಕಂಬಮಂ ನಿಜೌಸಿ ಬೀರದ ಶಾಸನಮಂ ನೆಗಪ್ಶಿ 
ಕೋಳ್ಪೋಗದ ಮಂಡಲಂಗಳನೆ ಕೊಂಡು (ಪಂಪಭಾ. ೧-೫೦); ತರದಿಂದಾಲಿಸಿ , , . 
ಮನದೊಳ್‌ ತದ್ವೈತ್ತಕಂ ಶಾಸನಂ ಬರೆದಿರ್ದಂತೆ ಜಲಕ್ಕನಾಗೆ (ಸುಕುಮಾ. ೬-೫); 
ವಿಶ್ವಕಧೀಶನೊರ್ವನೆನಿಸಿದನುಮೇಶನೆಂದು ಬಿದಿ ಶಾಸನಮಂ ಬರೆದಿಟ್ಟು ನಟ್ಟ 
ನಲ್ಮಿಸುನಿಯ ಕಂಬದಂತೆಸೆದುದಾ ಗಿರಿ (ಶಬಶಂ. ೧-೩೬). ೧೦. (ಲಿಖಿತಮೂಲಕ 
ವಾದ) ಒಪ್ಪಂದ ; ಕರಾರು. (ಸೂ) 
ಶಾಸನಇಲಾಖೆ (ನಾ). ಶಾಸನಗಳ ಬಗೆಗೆ ಆಳವಾದ ಅಭ್ಯಾಸ ಮಾಡಲು 
ಅನುಕೂಲವಾಗುವಂತೆ ಶಾಸನಗಳು ಮತ್ತು ಶಾಸನತಜ್ಞರಿರುವ ಇಲಾಖೆ : 
ಶಾಸನಇಲಾಖೆಯಲ್ಲಿ ಅನೇಕ ಜನ ಶಾಸನತಜ್ಞರಿದ್ದಾರೆ (ರೂಢಿ). (ಶಾಸನ 4 ಇಲಾಖೆ] 
ಶಾಸನಂಬಿಡಿಸು (ಕ್ರಿ). ದಾನ ಮುಂತಾದ ವಿಷಯಗಳನ್ನು ಶಿಲಾಲಿಪಿಯಲ್ಲಿ 
ಕೊರೆಯಿಸು, - ಕಂಡರಿಸು : ಚೈತ್ಕಾಲಯಂಗಳಂ ಮಾಡಿಸಿ ಭಕ್ತಿಪೂರ್ವಕದಿಂ 
ಶಾಸನಂಬಿಡಿಸುವುದುಂ ಮುನಿಜನಂಗಳಂ ಪೂಜಿಸುವುದುಮಕ್ಕುಂ (ಆಜಿಪು. ೧೨-೧). 
(ಶಾಸನ + ಬಿಡಿಸು) 
ಶಾಸನಕವಿ (ನಾ). ಶಾಸನದ ಸಾಹಿತ್ಯವನ್ನು ಬರೆಯುವ ಕವಿ : ನಾಗಚಂದ್ರನು 
ಮಹಾಕವಿಯಾಗುವ ಪೂರ್ವದಲ್ಲಿ ಅವನಿಗೆ ಶಾಸನಕವಿಯಾಗುವ ಜಾನಪದಸನ್ಮಾನವು 
ದೊರೆತಿರಲು ಸಾಕು (ಸಾಹಿಸಂ. ೬); ಶಾಸನದ ವಿಷಯ ಶಾಸನಕವಿಯ ಸಂವೇದನೆಗನು 
ಗುಣವಾಗಿ ಸೊಗಸು ಸ್ವಾರಸ್ಕಗಳು ನಿರೂಪಿತವಾಗಬಹುದು (ನೊಳಂಬ. ಉಊ). [ಸಂ.] 
ಶಾಸನತಜ್ಞ (ನಾ). ಶಾಸನವನ್ನು ಕುರಿತು ಆಳವಾದ ಅಭ್ಯಾಸ ಮಾಡಿದವನು: 
ಅವರು ಕರ್ನಾಟಕದ ಶ್ರೇಷ್ಠ ಶಾಸನತಜ್ಞರಲ್ಲಿ ಒಬ್ಬರು (ರೂಢಿ). (ಸಂ.] 
[ಜೈನ] ಧರ್ಮವನ್ನು ಬೆಳಗುವವನು : ಆಸನ್ನ 
ಭವ್ಮರರ್ಹಚ್ಛಾಸನದೊಳ್‌ ಭಕ್ತರೆಂದೊಡಿಂ ಪ್ರತ್ಮಕ್ಟೋದ್ಭಾಸಿಯನೀಕ್ಷಿಸಿ ಜಿನನಂ 
ಶಾಸನದೀಪಕರ ಭಕ್ತಿ ಕಿಬೌದಾದಪುದೇ (ಶಾಂತಿಪು. ೧೨-೩೯). (ಹಂ.] 
ಶಾಸನಧಾರಕ (ನಾ). ೧ ಅಪ್ಪಣೆಯನ್ನು ಪಾಲಿಸುವವನು, - ನಡೆಸುವವನು. 
೨. ಧರ್ಮಾನುಯಾಯಿ : ಪಾಶುಪತಾದಿ ಶಾಸನಧಾರಕರು ಬಂದು ತಾವು 
ತಮತಮಗೆಲ್ಲರುಂ ಮನವೋವಿ ಲಿಂಗೈಕ್ಕರುಗಳಂ ಕಂಡು (ಬಸಪು. ೫೮-೧೫). [ಸಂ.] 
ಶಾಸನಪಾಠ (ನಾ). ಶಾಸನದಲ್ಲಿನ ಬರಹ, - ವಿಷಯ, - ಒಕ್ಕಣೆ : ನೊಳಂಬರ 
ವಂಶಪರಂಪರೆಯನ್ನು ತ್ರಿಣಯನಪಲ್ಲವನಿಂದ ಆರಂಭಿಸಿ ಇಜ್‌ವನೊಟಂಬನೇಕ 
ವಾಕ್ಕದಿಲೀಪರಸನೊಡನೆ ಕೊನೆಗೊಳ್ಳುವುದು. ಈ ವಂಶಾವಳಿಗೆ ಸಂಬಂಧಿಸಿದ 
ಶಾಸನಪಾಠವು ಹೀಗಿದೆ (ನೊಳಂಬ. ೮೨). ([ಸಂ.) 
ಕಾನೂನಿಗೆ ಹೊರತಾದುದು ; ಕಾನೂನಿನಿಂದ 
ಬಹಿಷ್ಕರಿಸಲ್ಪಟ್ಟುದು : ಶಾಸನಬಾಹಿರವಾದ ಕಾರ್ಯವನ್ನು ಮಾಡಬಾರದು (ರೂಢಿ). 
[ಸಂ.] 
ಶಾಸನಸಭೆ (ನಾ). ೧. [ರಾಜನೀ) ರಾಜ್ಯಕ್ಕೆ ಸಂಬಂಧಿಸಿದ ಕಾಯದೆಗಳನ್ನು 
ರೂಪಿಸುವ ಪ್ರಜಾಪ್ರತಿನಿಧಿಗಳಿಂದ ಕೂಡಿರುವ ಸಭೆ ; ವಿಧಾನಸಭೆ ; 


kd 
ಳಿ 


ಕದಿ 
ಜರು 


20 


40 


4s 


೮೧೦೮ 


ಶಾಸ್ತ್ರ 


ಸಂಸತ್ತು : ಇಲ್ಲಿ ಶಾಸನಸಭೆಗಳು ಕೂಡುವ ವಿಧಾನಸೌಧ ಎಂಬ ನವೀನ ಭವ್ಮ 
ಮಂದಿರವಿದೆ (ಕಪಪು. ೫-೪೯). ೨. [ಜೈನ] ಜಿನನ ಉಪದೇಶವನ್ನು ಸ್ವೀಕರಿಸಲು 
ಸೇರುವ ಸಭೆ ; ಸಮವಸರಣಸಭೆ : ಆ ಪರಮೇಶ್ವರಂ ಪ್ರಧಿತತೋಡಶತೀರ್ಥಕರಂ 
ಸಚೋದ್ಯವಿದ್ಯಾಪರಿಪಾಕಶಾಸನಸಬಾವಳಯಂ ಗಣನಾಥಯೂಥಮಂ . . . ಇಂತೆಂದು 
ಬೆಸಸಿದಂ (ಶಾಂತಿಸ್ರು ೧೨-೬). (ಸಂ, ಶಾಸನಸಭಾ? 

ಶಾಸನಸ್ತ (ನಾ). ಶಾಸನದಲ್ಲಿ ನಿರೂಪಿತವಾಗಿರುವಂಥದು : ತೆಂಗಲು [ಬೆಳ್ಳ 
ನೂ[ರ] ಮೂಡ!ದ)] ಪಡುವಲು ಶಂಖ(ರ)ಬಸ್ತಿಯ ಸಾಸನಸ್ತವಹಯೇಕ 
ನಿವರ್ತ್ತ್ರನಾಂತರವಹ ೫೫೫ ಯುಗಲಪ್ರಮಾಣಿನ ವಳೆಯವೆ ಅವದಿಯಾಗಿ 

(X0.] 

ಶಾಸನಹರ (ನಾ). ಲೇಖನವನ್ನು ತರುವವನು ; ಓಲೆಕಾರ 
ಪುರೋಹಿತಂ ನಿನತೊಂದೋಲೆಗೆ ತೀರ್ವದೊಂದು ಮನೆವಾರ್ತೆಗಿದೇನೆಂದರಸ 
ಬಳೆಯೆ ನುಡಿದಪೆಯೆಂದಟ್ಟಲೆವೇಟ್ಲಿನವರ್ಗೆ ಶಾಸನಹರರಂ (ಆದಿಪು. ೧೪-೩೦). 

[ಸಂ.) 

ಶಾಸನಿಕ (ನಾ). ಶಾಸನವನ್ನು ಬರೆಯುವವನು ; ಶಾಸನಗಳ ಲಿಪಿಕಾರ : 
ಕರಣ(ಕ) ಅಥವಾ ಅಪರೂಪವಾಗಿ ಕರಣಿನ್‌, ಶಾಸನಿಕ ಮತ್ತು ಧರ್ಮಲೇಖನ್‌ - 
ಇವು ಶಾಸನಲೇಖಕರ ಇತರ ವೃತ್ತಿನಾಮಗಳು (ಭಾರದ. ೧೪). (ಶಾಸನ + - ಇಕ] 

ಶಾಸನಿಗ (ನಾ). ದಾಖಲೆಗಳ ಅಧಿಕಾರಿ : ಆ ದೇವರಾ(ಚಾರ್ಯ್ಯ ]ರ ಮಠಕ್ಕ ಆ 
ಶಾಸನಿಗರು ಆ ಬ್ರಹ್ಮಪುರಿಯ [ದೇವಾಲ್ಕದ] ಪೌಳಿಯ ನಿ(ನೀ)ಳದ ೨೫ ಹಸ್ತದಗಲದ 
ನಿವೇಶನವಂ . . . [ಕೊ]ಟ್ಟರು (ಎಇ. xx. ೨೫-೫೨; 1245). [ಶಾಸನ + - ಇಗ] 

ಶಾಸಿತ (ಗು). ೧. ಆಳಿದ ; ಪ್ರಭುತ್ವ ನಡೆಸಿದ. ೨. ನಿರ್ದೇಶಿಸಲ್ಪಟ್ಟ ; 
ಮಾರ್ಗದರ್ಶನ ಹೊಂದಿದ. ೩. ಶಿಕ್ಷೆಗೊಳಗಾದ; ದಂಡಿಸಲ್ಪಟ್ಟ. (0. 

ಶಾಸಿಸು (ಕ್ರಿ). ೧. ಆಳು ; ಪ್ರಭುತ್ವ ನಡೆಸು : ಶಾಸಿಸುವ ವಿಧಿಗಳಿಗೆ ಸೆಜಗನು ಹಾಸಿ 
ದು:ಖಂಬಡುವ ಜಗವಿನ್ನೇಸು ಮಾಯಾಗುಣವಿಮೂಢವೊ (ನಿಭಾಗ. ೬-೧೫-೨೪). 
೨. ಅಪ್ಪಣೆ ಮಾಡು ; ಆಜ್ಞಾಪಿಸು: (6. ೩. ದಂಡನೆ ಮಾಡು ; ಶಿಕ್ಷಿಸು: 
*"ಶಾಸಿಸು-ಶಿಕ್ಷಾಯಾಂ'' (ಶಮಧಾ);ಉಳಿದೋಡಿದನ್ಮಭೂಕಾಂತರನಂತಕಾನನದೊಳಳ್ಲಿರೆ 
ಶಾಸಿಸಿ.. . ಜೋಗಮನೃಪಂ ಮೆಟೆದಂ (ಎಕ. 4 ದಾವಣ. ೪೨-೨೨ ;ಸು. 1162) ; ಈ 
ಧರ್ಮ್ಮಕ್ಕಾವನಾನುಂ ತಪ್ಪಿದವನಂ ಶಾಸಿಸುವುದು (ಸೌಇಇ. 2೦೭ ೯೩-೬೫ ; ?). 
೪. ವಿಧಿಸು; ನಿಯಮಿಸು : ಶಾಸಿಸುವರ್‌ ನೂಜರ್ಕಂ ಸಾಸಿರಕಂ ಪ್ರಾಂಶಲೋಪಮಂ 
ಕೆಲವೆಡೆಯೊಳ್‌ (ಕಾವ್ಶಾಮ ೨೭೮). ೫. ನಿಯಂತ್ರಿಸು; ಹತೋಟಿಯಲ್ಲಿಡು : ನಾವು 
ನಮ್ಮ ಶರೀರಗಳನ್ನು ಶಾಸಿಸುತ್ತಿರುವಂತೆ ಈ ಕೀಟಾಣುಗಳ ಶರೀರಗಳನ್ನೂ ಬೇರೆ 
ಬೇರೆಯಾದ ಇಚ್ಛಾಶಕ್ತಿಗಳು . . . ನಡೆಯಿಸುತ್ತಿರಬಹುದು (ಜೀವಾತ್ಮ. ೧೨೫). 
೬. ಪರಿಪಾಲಿಸು : ಶಾಸಿಸುತ ಸದ್ಮರ್ಮವನು ಹರಿ ಪರಿತೋಷಕರವೆಂದೆಲ್ಲರಿಗೆ 
ಕರುಣಾಸಮುದ್ರನು ನಡೆದು ತೋಜುತಿರ್ದನೀ ಧರೆಗೆ (ನಿಭಾಗ. ೪-೧೦-೧). 

[ಶಾಸನ + - ಇಸ್ಮು) 


(Aen. XX. ೨೩೨-೨೦; 1412). 


ಶಾಸೆ "ಸೇಸೈೆ' ನೋ. 

ಶಾಸ್ತ್ರಿ (ನಾ). ದಂಡನೆ ; ಶಿಕ್ಷೆ : ಭೀಷ್ಮಕನನೀಗಳ್‌ ಶಾಸ್ತಿ(ಪಾಠಾಂ. ಸಾಸ್ತೆ]ಯಂ 
ಮಾಡೆನುತ್ತವೆ ಚಂದ್ರಧ್ವಜಭೂಭುಜಂನುಡಿದಂ (ಕುಸುಮಾ. ೧೫-೨೭);ವಿದೂಷಕನರಸಿಂಗೆ 
ವಿಚಾರಮುಳ್ಳೊಡೀ ದರ್ಪಕನ ತಬ್ಬಿಂಗೆ ರತಿಗೆ ಶಾಸ್ತ್ರಿ ಬಾರದೆಂದು ನಗಿಸುತ್ತುಂ ನಡೆದು 
(ಅನಂಪು. ೭-೧೧ ವು; ಈ ಅಧರ್ಮಾಚರಣೆಗೆ ತಕ್ಕ ಶಾಸ್ತಿಯಾಯಿತು (ವಚಬಾ. ೧೬೧). 

[ಸಂ.1 

ಶಾಸ್ತಿಗೆಯ್‌ (ಕ್ರಿ). ದಂಡಿಸು ; ಶಿಕ್ಷೆ ಮಾಡು : ಅರಸಂ ಕಡುಮುಳಿದು ಕಪಿಳನಂ 
ಪಿಡಿದು ಪೊಡೆಯಿಸಿ ಶಾಸ್ತಿಗೆಯ್ಕದೆ ಕರುಣಿಸಿ ನಾಡ ಗಡಿಯಿಂ ಪೊಜಮಡಿಸಿ ಕಳೆಯೆ 
(ಶಾಂತೀಶ್ವ. ೬-೩೮ ವ). [ಶಾಸ್ತ್ರಿ 3- ಕೆಯ್‌,) 

ಶಾಸ್ತ್ರ) (ನಾ). ಬೋಧಿಸುವವನು ; ಗುರು : ತನ್ನ ಸ್ವಂತ ಸಂಕಲ್ಪದಿಂದ . . . 
ಮುಕ್ತಿಯನ್ನು ಪಡೆದು ಆ ಮುಕ್ತಿಮಾರ್ಗವನ್ನು ಬೋಧಿಸುವ ""ಶಾಸ್ತ್ರ್ಯೃ'' ಎಂದರೆ ಗುರು 
ಆದವನು (ಭಾರದ. ೨೦೫). [ಸಂ.) 


ಶಾಸ್ತ್ರ 


ಶಾಸ್ತ್ರ (ನಾ). ೧. ಅಪ್ಪಣೆ ; ಆಜ್ಞೆ ; ಕಟ್ಟಳೆ. ೨. ಧಾರ್ಮಿಕ ವಿಷಯ, ತತ್ತ್ವ 
ಮುಂತಾದವುಗಳ ಬಗೆಗೆ ಕ್ರಮವಾಗಿ ಬರೆದ ಪ್ರಮಾಣಗ್ರಂಥ ; ದರ್ಶನ : 
*“ಶಾಸ್ತ್ರಮೆಂಬುದಕ್ಕುಂ ಗ್ರಂಥಂ'' (ವಸ್ತುಕೋ. ೧೩೧-೭೮): ಆತ್ಮರುಚಿ ವೃಪೇತ 
ಶಾಸ್ಟ್ರಾರ್ಥರಚನೆಯೊಳ್‌ ಸುಕವಿಯಲ್ಲದೊಂ ರಂಜಿಪನೇ (ಜಾತತಿ. ೧-೯) ; ಹಲವು 
ವೇದಪುರಾಣಶಾಸ್ತ್ರವ ತಿಳಿದು ನೀ ಮರುಳಾದೆ (ಕಾಶಿರಾ. ೩೭-೧೮). "ಷಟ್ಕಾಸ್ತ್ರ' ಪರಾ. 
೩. ಸಾಂಪ್ರದಾಯಿಕವಾದ ಆಚರಣೆ, - ಪದ್ಧತಿ : ಮುತ್ತೆ ದೆಯರು ಒಂದನ್ನೂ 
ಬಿಡದೆ ಎಲ್ಲಾ `ಶಾಸ್ತ್ರ'ವನ್ನೂ ಮಾಡಿದರು (ಸುಮಸಂ. ೩೧) :ಶಾಸ್ತ್ರ ಹೇಳಲಿಕ್ಕೆ, ಬದನೆಕಾಯಿ 

- ತಿನ್ನಲಿಕ್ಕೆ (ಗಾದ). ೪. ವಿಜ್ಞಾನ, ಗಣಿತ, ಜ್ಯೋತಿಷ್ಯ ಮುಂತಾದವುಗಳನ್ನು 
ವ್ಯವಸ್ಥಿತವಾಗಿ ನಿರೂಪಿಸುವ ಜ್ಞಾನ : ಆರಯೆ ತಚ್ಛಾಸ್ತ್ರವ್ಯವಹಾರಜ್ಞಾನಾರ್ಥಮಾಗಿ 
ಪೇಟಲ್ಪಡುಗುಂ ಧೀರರಿನಕ್ಷರಸಂಜ್ಞಾಕಾಶಂ ವ್ಮಾಕರಣದಾದಿಯೊಳ್‌ ಪರಿವಿಡಿಯಿಂ 
(ಶಮದ. ೧); ಮನುಷ್ಯ ವ್ಯಾಪಾರಗಳಲ್ಲಿ ಕೆಲವು ಮುಖ್ಯವಾಗಿ ಬುದ್ದಿಕಾರ್ಯದುವು; ಅವು 
ಶಾಸ್ತ್ರ ವಿಷಯಗಳು: - ಭೌತ ರಾಸಾಯನಿಕ ವಿಜ್ಞಾನ, ಗಣಿತ, ತರ್ಕ ಮೊದಲಾದವು 
(ರಾಜ್ಮಶಾ. ೨೪೨): ಶಾಸ್ತ್ರಮೆಂದರೆ ತಿಳಿಯದೇ ಇರುವ ವಿಷಯವನ್ನು ತಿಳಿಯಪಡಿಸುವುದೆಂದರ್ಥ 
(ಹಿಂದಸಾ. ೨೪೩). ೫. ಗ್ರಂಥದ ತಿಳಿವಳಿಕೆ ; ಜ್ಞಾನ : ಶಾಸ್ತ್ರಂ ಒಂದೊಡೆ ಶಾಂತಿ ಸೈರಣೆ 
. ೬.೬ ನಿಜಾತ್ಮಚಿಂತೆ ನಿಲವೇಟ್ಮುಂ (ರತ್ಲಾಶ. ೭೩). ೬. (ಆಲಂ) ತೋರಿಕೆಯ 
ಸಂಪ್ರದಾಯ ಪಾಲನೆ; ತೋರಿಕೆಯ ನಿಯಮಪಾಲನೆ: ಅವರು ನನ್ನ ಸಮ್ಮತಿ 
ಕೇಳುವುದು “ಶಾಸ್ತ್ರ'' ಕ್ಕೆ (ಸುವಸಂ. ೧೪). 

ಶಾಸ್ತ್ರ ಕೇಳು = ಜ್ಯೋತಿಷ್ಯರಲ್ಲಿ ಭವಿಷ್ಯ, ಕಾರ್ಯಸಿದ್ಧಿ ಮುಂತಾದವುಗಳ 

ಬಗೆಗೆ ಕೇಳು : ಲಗ್ನ ಕೂಡಿಬರುತ್ತೋ ಹೇಗೆ ಅಂತ ಶಾಸ್ತ್ರಕೇಳಬೇಕು (ರೂಢಿ). 
ಶಾಸ್ತ್ರಮಾಡು ಎ ನೆಪಮಾತ್ರಕ್ಕೆ ಅಥವಾ ತೋರಿಕೆಗೆ ಸಂಪ್ರದಾಯವನ್ನು 
ಪಾಲಿಸು : ಈವತ್ತು ಮಧ್ಕಾಹ್ನವೂ ಕೂಳಿನ ಶಾಸ್ತ್ರ ಮಾಡಿದಂತೆ ಮಾಡಿದಳು (ಮೂರುದಾ. 
೨೭೩). ಶಾಸ್ತ್ರ = (ಆಣೆ ಮಾಡಿ ಹೇಳುವಾಗ) ಶಾಸ್ತ್ರಗ್ರಂಥವನ್ನು 
ಸ್ಪರ್ಶಮಾಡು : ತಪ್ಪಿನ ಗಂಟು ತಲಿಗಿ ಬಂದರ ಎಪ್ಪಾನನ್ನ ಕೆಲಸ ಅಲ್ಲಾ ಶಪ್ಪತ್‌ಮಾಡಿ 
ಹೇಳತೀನಂತ ಶಾಸ್ತ್ರಮುಟ್ಟತಾರ (ಹೊಸಾ. ೧೭). ಶಾಸ್ತ್ರಹೇಳು ಎ ಭವಿಷ್ಯ ಮುಂತಾದು 
ವನ್ನು ಹೇಳು : ಯಾರೋ ಒಬ್ಬನು ಅಡ್ಡಾದಿಡ್ಡಿಯಾಗಿ ರುಮಾಲನ್ನು ಸುತ್ತಿಕೊಂಡು 
ಕುಳಿತು ಒಬ್ಬನ ಕೈ ಹಿಡಿದು ಶಾಸ್ತ್ರ ಹೇಳುತ್ತಿರುವುದೂ ಕಾಣಿಸಿತು (ಚಿದೇವ. ೯೬). (ಸಂ.) 

ಶಾಸ್ತ್ರಕಾರ (ನಾ). (ಆಯಾ) ಶಾಸ್ತ್ರಕ್ಕೆ ಸಂಬಂಧಿಸಿದ ಗ್ರಂಥಗಳನ್ನು 
ಬರೆಯುವವನು : ಆಂ - ಶಾಸ್ತ್ರಕಾರನಾದ ನಾಂ... ಕವಿ ಕೇಶವನೆಂ ಎ 
ಕೇಶಿರಾಜಕವೀಶ್ವರನೆಂ (ಶಮದ. ೨ ಟೀಕೆ). [ಸಂ.] 

ಶಾಸ್ತ್ರಜ್ಞ (ನಾ). ಶಾಸ್ತ್ರಗಳನ್ನು ಚೆನ್ನಾಗಿ ತಿಳಿದಿರುವವನು; ಪಂಡಿತ ; ವಿದ್ವಾಂಸ: 
ತಜ್ಞರ್ಪುರೀಕ್ಲಿಸಲು ಶಬ್ದಜ್ಞಂ ಶಾಸ್ತ್ರಜ್ಞನಖಿಳತರ್ಕಜ್ಞಂ ಕಾವ್ಮಜ್ಞಂ . . . ಶ್ರೀ ರಾಜಗುರು 
ಕಳೇಶ್ವರದೇವಂ (ಶಾಸಪ. ೯೨) ; ಶಾಸ್ತ್ರಜ್ಞನ ದೃಷ್ಟಿಗೆ ಅಶ್ವಿನೀ ಭರಣೀ ಕೃತ್ತಿಕಾದಿ 
ನಕ್ಷತ್ರನಾಮಗಳೂ. .. ಬರಿಯ ಹೆಸರುಗಳಲ್ಲ, ತಾರೆಗಳೂ ಅಲ್ಲ (ನಕ್ಷತ್ರ. ೪೯). (ಸಂ.] 

ಶಾಸ್ತ್ರದಾನ (ನಾ). [ಜೈನ] ಆಹಾರ, ಅಭಯ, ಔಷಧ ಮತ್ತು ಶಾಸ್ತ್ರವೆಂಬ 
ನಾಲ್ಕು ಬಗೆಯ ದಾನಗಳಲ್ಲಿ ಒಂದು ; ಜೈನಶಾಸ್ತ್ರಪುರಾಣ ಇತ್ಯಾದಿ 
ಗ್ರಂಥಗಳ ಹಸ್ತಪ್ರತಿಯನ್ನು ಜನರಿಗೆ ಹಂಚುವುದು : ಭವಾಂಬುಧಿಯುಮ 
ನೀಸುಪರಭಯೌಷಧ ಶಾಸ್ತ್ರದಾನಫಲವಿಲಸನದಿಂ ಎಂಬುದುಮಾ ಶ್ರೇಯೋವಚನಂ 
(ಅದಿಪು. ೧೦-೧೧) ; ಶಾಸ್ತ್ರದಾನಾದಿಗಳನ್ನು ಮಾಡುವವರು ಯಾವುದಾದರೂ ತಮ್ಮ 
ಧರ್ಮಗ್ರಂಥವೊಂದನ್ನು ಹಲವು ಪ್ರತಿಗಳಾಗಿ ಬರೆಯಿಸಿ ಹಂಚುತ್ತಿದ್ದುದರಿಂದ ಲೇಖಕರಿಗೆ 
ಅಥವಾ ಲಿಪಿಕಾರರಿಗೆ ಪ್ರೋತ್ಸಾಹ ದೊರೆಯುತ್ತಿತ್ತು (ಕನ್ನಸಂ. ೪೬). [ಸಂ.) 

ಶಾಸ್ತ್ರಪದ್ಧತಿ (ನಾ). ಆಯಾ ಶಾಸ್ತ್ರಗಳಲ್ಲಿ ಸೂಚಿಸಲ್ಪಟ್ಟಿರುವ ಕ್ರಮ; 
ಶಾಸ್ತ್ರೋಕ್ತವಾದ ಸಂಪ್ರದಾಯ. (ಸಂ. 

ಶಾಸ್ತ್ರಪಾರಗ (ನಾ). ಆಯಾ ಶಾಸ್ತ್ರಗಳನ್ನು ಆಳವಾಗಿ ಅಭ್ಕಾಸ ಮಾಡಿದವನು : 
ಕರಣಾನುಯೋಗ ದ್ರವ್ಮಾನುಯೋಗಂಗಳಂ ಕಲ್ತು ಶಾಸ್ತ್ರಪಾರ[ಪಾಕಾಂ. ರಾವಾರ)ಗರಾಗಿ 
ಭಟಾರರಂ ಬೆಸಗೊಂಡು (ವಡ್ಡಾರಾ. ೧೦೩-೧೬). [೫ಂ.] 

ಶಾಸ್ತ್ರಪ್ರಮಾಣ (ನಾ). ಶಾಸ್ತ್ರಗಳ ಆಧಾರ : ಆ ಬ್ರಹ್ಮವೆಂಬುದು ಶಾಸ್ತ್ರ 


೮೧೦೯ 


5 


pe 
ಟಾ 


25 


30 


ಶಾಸ್ತ್ರ 


ಪ್ರಮಾಣದಿಂದ ಮುಖ್ಯವಾಗಿ ಅರಿಯಲ್ಪಡತಕ್ಕದೇ (ಬ್ರಹ್ಮಭಾ. ೩೧). [ಸಂ.] 

ಶಾಸ್ತ್ರಮಾರ್ಗ (ನಾ). = ಶಾಸ್ತ್ರಪದ್ಧತಿ : ಶಿವನನಾಳ್ಗೊಂಡು ದೂದಟ್ಟುವ ಪವಣವ 
ಶಾಸ್ತ್ರಮಾರ್ಗದೊಳುಂಟು ಪೇಳಿದಿರವನ ಕೀರ್ತಿಯನೆಂದು ನುಡಿದನು (ತ್ರಿಭುತಿ. ೧೭-೬೭). 

[ಸಂ.) 

ಶಾಸ್ತ್ರವಚನ (ನಾ). ಶಾಸ್ತ್ರಗಳಲ್ಲಿ ಹೇಳಿರುವ ಮಾತು, - ಹೇಳಿಕೆ; ಪ್ರಮಾಣ 
ವಾಕ್ಕ : ಮಲಿನವ ಧರಿಸಲಾಗದು ಶಾಸ್ತ್ರವಚನವು ವರವಿಭೂಷಣದಿಂದಲಂಕೃತೆಯಾಗ 
ಬೇಕು (ಕೌಶಿರಾ. ೪೩-೧೩). 1ಸಂ.] 

ಶಾಸ್ತ್ರವಿದ (ನಾ). = ಶಾಸ್ತ್ರಜ್ಞ : ನರಯುಗ್ಮೋದಯಬೊಳ್‌ ಬುಭಂ ನೆಲಸೆ 
ವಾಚಾಳಂ ಕಲಾವೇದಿ ಸೌಖ್ಕರತಂ ಶಾಸ್ತ್ರವಿದಂ ಪ್ರಿಯಂವದನೆನಿಕ್ಕುಂ (ಜಾತತಿ. ೧೭-೨೩). 

(ಸಂ. ಶಾಸ್ತ್ರವಿದ್‌] 

ಶಾಸ್ತ್ರವಿರುದ್ದ (ನಾ). ೧. ಶಾಸ್ತ್ರಕ್ಕೆ ವಿರೋಧವಾದುದು. ೨. [ಕಾವ್ಮಮಾ) 
ಕಾವ್ಯದೋಷಗಳಲ್ಲಿ ಒಂದು ; ಶಾಸ್ತ್ರಕ್ಕೆ ವಿರೋಧವಾದ ವಿಷಯಗಳ 
ಹೇಳಿಕೆ: ವ್ಯವಹಿತಮೇಕಾರ್ಥಂ ವೃರ್ಥವಪಕ್ರಮಮಖಿಳಲೋಶಶಾಸ್ತ್ರವಿರುದ್ದಂ ಸುವಿದಿತ 
ಯತಿಭಂಗಂ ಭಿನ್ನವೃತ್ತಮೆಂದಿಂತು ವಾಕ್ಕದೋಖಮಿವಕ್ಕು (ಕಾವ್ಮಾವ, ೪೫೫). (ಸಂ.] 

ಶಾಸ್ತ್ರವೃತ್ಪತ್ತಿ (ನಾ). ಶಾಸ್ತ್ರಗಳ ವಿಚಾರವಾಗಿ ಇರುವ ಸರಿಯಾದ ಅರಿವು, 
- ಜ್ಞಾನ. (ಸಂ. 

ಶಾಸ್ತ್ರಶಾಲೆ (ನಾ). ಶಾಸ್ತ್ರಗಳನ್ನು ಕಲಿಸುವ ಸ್ಥಳ ; ವಿದ್ಯಾಲಯ : "ಸತತಂ 
ವಿದ್ಯಾರ್ಥಿ ಜನೋಚಿತಾಸ್ಪದಮುಕ್ಕುಂ ಮಠಂ ಶಾಸ್ತ್ರಶಾಲೆ'' (ವಸ್ತುಕೋ. ೪೮-೨೦). 

(ಪಂ. ಶಾಸ್ತಶಾಲಾ) 

ಶಾಸ್ತ್ರಶ್ರವಣ (ನಾ). ಧಾರ್ಮಿಕ ಗ್ರಂಥಪಠಣವನ್ನು ಆಲಿಸುವುದು : ಮನನ 
ಶಾಸ್ತ್ರಶ್ರವಣ ನಿಯಮಾಸನ ಸಮಾದಿ ಧ್ಯಾನ ವಿದ್ಯಾವಿನಯವಲ್ಲವೆ ರಣದ ಜಂಜಡವೇಕೆ 
ನಿಮಗೆ (ಕುವ್ಮಾಕ. ೩-೫೦). (ಸಂ.] 

ಶಾಸ್ತ್ರಸಂಪ್ರದಾಯ (ನಾ). ಇ ಶಾಸ್ತ್ರಪದ್ಧತಿ : ಈ ನಿಷ್ಕೃಷ್ಟತೆ ಗಾಂಭೀರ್ಯಗಳಿಂದ 
ಕೂಡಿದ ಶಾಸ್ತ್ರಸಂಪ್ರದಾಯಗಳು ಆ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಿದವರಿಗೆ ತುಂಬ 
ತೃಪ್ತಿಕರವಾಗಿದ್ದುವು (ಪುನರು. ೩೬). [ಸೂ.) 

ಶಾಸ್ತ್ರಸಿದ್ಧ (ನಾ). ಶಾಸ್ತ್ರದಿಂದ ಸಮ್ಮತವಾದುದು, - ಅಂಗೀಕರಿಸಿದುದು : 
ಧರಣಿ ನುಂಗುವಳಿಬ್ಬರನು ಸಂಗರವ ಜಯಿಸದ ನೃಪನ ದೇಶಾಂತರವ ಚರಿಸದ 
ಪಂಡಿತನನಿದು ಶಾಸ್ತ್ರಸಿದ್ಧವಲೆ (ಕುವ್ಮಾಉ. ೩-೨೨) ; ಪಾತಕದಿಂದ ನರಕದ ಕೂಪದಲಿ 
ಮುಳುಗುವುದು ತಪ್ಪದು ಶಾಸ್ತ್ರಸಿದ್ದವಲೇ (ಹರಿಸಾ ೬%). (ಸಂ. 

ಶಾಸ್ತ್ರಸಿದ್ಧಾಂತ (ನಾ). ಶಾಸ್ತ್ರಗಳಿಂದ ನಿರ್ಣಯಿಸಲ್ಪಟ್ಟ ಸತ್ಯಸಂಗತಿ. [೫ಂ.) 

ಶಾಸ್ತ್ರಾಧ್ಯಾಯಿ (ನಾ). ಶಾಸ್ತ್ರಗಳನ್ನು ಆಭ್ಮಾಸ ಮಾಡುವವನು, - ಅಧ್ಯಯನ 
ಮಾಡುವವನು : ಶಾಲೆಯಲೋದುವ ವೇದಾಧ್ಮಾಯಿಗಳಿನ್ನೂರ್ವರ್ಗ್ಗಂ 
ಶಾಸ್ತ್ರಾಭ್ಮಾಯಿಗಳಯೃದಿಂಬರ್ಗ್ಗಂ. . . ತ್ರೈಪುರುಷದೇವರ ಶಾಲೆಯ ಪರಿಷಮಾಣಿಯರ್ಗ್ಗೆ 
ಸರ್ವ್ವನಮಸ್ಕಮಾಗಿ ಕೊಟ್ಟ ಕೆಯ್ದಾಣಿಕೇಶ್ವರದಗಲ್‌ಂ ಬಡ(ಗ] ಮತ್ತರು ೧೦೦೦ 
(ಕಣಇಆ. ೬-೨-೧೯೨ ; 1058). (ಸಂ. ಶಾಸ್ತ್ರಧ್ಮಾಯಿನ್‌) 

ಶಾಸ್ತ್ರಾನ್ಟಿತ (ನಾ). ಎ. ಶಾಸ್ತ್ರಜ್ಞ : ಆ ಪ್ರತಿಭಾನಂ ಶಕ್ತಿಲೋಕಾಗಮ ಸಕಲ 
ಕಲಾವೇದನಂ ವಿದೆ ಶಾಸ್ತ್ರಾನ್ವಿತನಪ್ಪಂ (ಕಾವ್ಮಾವ. ೪೨೪). [ಸಂ.] 

ಶಾಸ್ತ್ರಾಭ್ಯಾಸ (ನಾ). ಶಾಸ್ತ್ರಗಳ ಅಧ್ಯಯನ, - ಕಲಿಕೆ : ಪಾರಾವತಪ್ರಕರಕ್ಕೆ 
ಮಕರಕೇತು ಶಾಸ್ತ್ರಾಭ್ಕಾಸಪ್ರಾಸಾದಂಗಳಾದ ಮುಣಿಮಯಕೃತಕಗಿರಿಗಳುಂ 
(ಚಂದ್ರಪು. ೧-೧೦೬) ; ಶಾಸ್ತ್ರಭ್ಯಾಸದೊಳೆಂತುಂ ವಿಸ್ತೃತಮತಿಯಾದನಾದನೀ ಕಂದರ್ಪಂ 

[ಸಂ.) 

ಶಾಸ್ತ್ರಿ (ನಾ). ೧. ಎ ಶಾಸ್ತ್ರಜ್ಞ : ವರಕೋವಿದ ಶಾಸ್ತ್ರಿಗಳಂ ಧರಣೀಶಂ ಕೇಳ್ದನಂದು 
ಕಲಿಗಳ ಬಗೆಯಂ (ಹಮ್ಮಾರ. ೪-೩) ; ಆ ಶಾಸ್ತ್ರದಿಂ . . . ಕಲಹಮುದ್ಗರ್ವಂ 
ಮನಂಗೊಂಡೊಡಾ ಶಾಸ್ತ್ರಂ ಶಸ್ತ್ರಮೆ ಶಾಸ್ತ್ರಿ ಶಸ್ತಿಕನಲಾ (ರತ್ನಾಶ. ೭೩). ೨. ಕೆಲವು 
ಮನೆತನಗಳಲ್ಲಿ, ಗೌರವವಾಚಿಯಾಗಿ ಹೆಸರಿನ ಕೊನೆಯಲ್ಲಿ ಸೇರುವ ಪದ: 
ಸಂಗಮೇಶ್ವರಶಾಸ್ತ್ರಿಗಳು ಬಹಳ ಧರ್ಮಭೀರುಗಳು (ಸಂಗೀತ. ೮೦). (ಸಂ. ಶಾಸ್ತ್ರಿನ್‌) 


(ಕುಸುಮಾ. ೭-೫೬). 


ಶಾಸ್ತ್ರಿಗ 


ಶಾಸ್ತ್ರಿಗ (ನಾ). ಎ ಶಾಸ್ತ್ರಜ್ಞ : ಲೆಕ್ಕಿಗಂ, ಶಾಸ್ತ್ರಿಗಂ, ಬಾಗರಣಿಗಂ (ಶಬ್ದಾನು. 
೪೦೮ ಪ್ರಯೋ). (ಶಾಸ್ತ್ರ 3. - ಇಗ) 

ಶಾಸ್ತ್ರೀಯ (ಗು). ೧. ಶಾಸ್ತ್ರಕ್ಕೆ ಅನುಗುಣವಾದ ; ಶಾಸ್ತ್ರಕ್ಕೆ ಅನುಸಾರವಾದ : 
ದಕ್ಷಿಣಾದಿ ಸಂಗೀತ . .. ವೇದಕಾಲದ ಶಾಸ್ತ್ರೀಯ ಬುನಾದಿಯ ಮೇಲೆ ಬೆಳೆದು ಬಂದು 
ತನ್ನ ಮೂಲರೂಪ ಉಳಿಸಿಕೊಂಡಿದೆ (ಸಂಗೀಚಂ. ೧೮೧) ;ಸರಳ ಶಾಸ್ತ್ರೀಯ ವ್ಯಾಸಂಗದಲ್ಲಿ 
ಸ್ವಲ್ಪ ಕಾಲ ಕಳೆದೆವು (ನಕ್ಷತ್ರ. ೬೭). (ನಾ). ೨. ಶಾಸ್ತ್ರಕ್ಕೆ ಅನುಗುಣವಾದುದು; 
ವೈಜ್ಞಾನಿಕವಾದ ರೀತಿ : ಇತರ ಶೈವಧರ್ಮಗಳಿಂದ ವೀರಶೈವಧರ್ಮ ಎಲ್ಲಿ ಎಲ್ಲಿ 
ಭಿನ್ನವಾಗಿದೆಯೆಂಬುದನ್ನು ಗಮನದಲ್ಲಿಟ್ಟುಕೊಂಡು. .. ಅವುಗಳನ್ನು ಶಾಸ್ತ್ರೀಯವಾಗಿ 
ಅಧ್ಯಯನ ಮಾಡಬೇಕಾಗಿದೆ (ಶೂನ್ಮಕು. ೧೪೬). ([ಸಂ.) 

ಶಾಸ್ತ್ರೀಯದೃಷ್ಟಿ (ನಾ). ವೈಜ್ಞಾನಿಕವಾದ ತಿಳಿವಳಿಕೆ : ಇಬ್ಬರೂ ಶಾಸ್ತ್ರೀಯದೃಷ್ಟಿ 
ಯಿಂದ ತಮ್ಮ ಕಾರ್ಯವನ್ನು ಮಾಡಿದ್ದರೆ ಬಲುಮಟ್ಟಿಗೆ ಏಕರೂಪತೆ ಸಾಧ್ಮ 
(ಕನ್ನಸಂ. ೨೪೬). ([ಸಂ.) 

ಶಾಸ್ತ್ರೀಯಸಂಗೀತ (ನಾ). ಸಂಗೀತಶಾಸ್ತ್ರದ ಸೂತ್ರಗಳಿಗೆ ಅನುಗುಣವಾದ 
ಸಂಗೀತ : ಮದ್ರಾಸ್‌ ಮತ್ತು ಮೈಸೂರುಪ್ರಾಂತ್ಮಗಳು ಈ ದೃಷ್ಟಿಯಿಂದ ಶಾಸ್ತ್ರೀಯ 
ಸಂಗೀತದಲ್ಲಿ ಹೆಚ್ಚು ಅಭಿರುಚಿ ಮತ್ತು ಪ್ರಗತಿ ತೋರುತ್ತವೆ (ಸಂಗೀಚಂ. ೧೯೦). (ಸಂ.) 

ಶಾಸ್ತ್ರೋಕ್ತ (ಗು). ೧. ಶಾಸ್ತ್ರದಲ್ಲಿ ಹೇಳಿರುವ, - ಪ್ರತಿಪಾದಿಸಿರುವ : 
ಯ3ತಿಯೆಂಬುದುಸಿರ್ವ ತಾಣಂ ಕೃತಾಸ್ಪದಂ ವೃತ್ತಜಾತಿಪದಪದ್ಧ ತಿಯೊಳ್‌ ಸತತಂ 
ಛಂದೋವಿದಿತಪ್ರತೀತಶಾಸ್ತ್ಟ್ರೋಕ್ತಮಾರ್ಗದಿಂದಅಿವುದಿದಂ (ಕವಿರಾ. ೧-೭೧) ; 
ಶಾಸ್ತ್ರೋಕ್ತ ಕರ್ಮಗಳನ್ನು ನೆರವೇರಿಸಿ ಶಿಶುವಿಗೆ "ನಚಿಕೇತ' ಎಂದು ನಾಮಕರಣ 
ಮಾಡಿದರು (ಚತಂಜಾ. ೬೨). (ನಾ). ೨. 'ಸಂಪ್ರದಾಯಬದ್ಧವಾದುದು ; 
ವಿಧಿವತ್ತಾ ದುದು: ವಾಜಶ್ರವಸ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಮಂಥಕರ್ಮವನ್ನು 
ನೆರವೇರಿಸಿದ (ಬೆತಂಬಾ. ೫೮). [ಸಂ.) 

ಶಾಸ್ತ್ರೋಕ್ತಿ (ನಾ). ಶಾಸ್ತ್ರದಲ್ಲಿರುವ ಮಾತು, - ವಚನ : ಪರಮಾಯುಷ್ಕ 
ಮುಮಯ್ಲಿರುಳ್ವೆರಸು ನೋೂಳಿಪ್ಪತ್ತುವರ್ಷಂ ನರದ್ವಿರದೌಫಕ್ಕೆ . .. ಶಾಸ್ತ್ರೋಕ್ತಿಯಿಂ 
(ಚಾತತಿ. 6-೧0). ([ಸಂ.) 

ಶಾಹಣೆ "ಶಹಣೆ' ನೋ. 

ಶಾಹಣೇತನ "ಶಾಣೆತನ' ನೋ. 

ಶಾಹಬಾಸು "ಶಹಬಾಸ್‌' ನೋ. 

ಶಾಹಬಾಸುಗಿರಿ "ಶಹಬಾಸುಗಿರಿ' ನೋ. 

ಶಾಹಲು "ಶಾಲು' ನೋ. 

ಶಾಹಿ, ಷಾಹಿ (ನಾ). ರಾಜ್ಯ ; ಅರಸೊತ್ತಿಗೆ : ನಿನ್ನೊಡನೆ ಯವನಶಾಹಿಯು 
ನಾಶವಾಗುತ್ತದೆ (ರಾಜ್ಯೋದ. ೧೮೯). ಷಾಹಿ : ಅಹಮದ್‌ ನಗರದಲ್ಲಿ ನಿಸಾಂ ಷಾಹಿ 
ಸಂತತಿಯವರು (ಪಾಳಗಾ. ೧೩). [€- ಪಾರ. ಹಿಂ. ಮರಾ. ಶಾಹೀ) 

ಶಾಹಿದೀ, ಶಾಯಿದಿ (ನಾ). ೧. ಸಾಕ್ಷ್ಯ ; ರುಜುವಾತು ; ಪ್ರಮಾಣ : ಈ 
ವಿವರಗಳು ಶಾಶ್ವತವಾಗಿ ಇರುವ ಬಗ್ಗೆ, ಬರೆಸಿ ಶಾಹಿದೀ ಬಗ್ಗೆ, ಖಾಸಾ ದಸ್ಕತ್ತು 
ಮೋಹರ ಮಾಡಿ, ಮಡಗಿ ಇದೆ (ಉಾಜೇಂದ್ರ. ೨೮೭). ಶಾಯಿದಿ : ೧. ಇಂಗ್ರೇಜ್‌ಸರದಾರರ 
ಶಾಯಿದಿಯಿಂದ ಗುರುಹಿರಿಯರ ಕೈಯಿಂದ . . . ಧಾರೆಯನೆರಸಿಕೊಂಡು, 
ವಿವಾಹವಾದರು (ರಾಜೇಂದ್ರ. ೧೧೦). ೨. ಸಾಕ್ಷಿ ಹೇಳುವವನು. 
[೯-- ಅರ. ಹಿಂ. ಶಾಹಿದ್‌; ಪಾರ. ಶಾಹಿದೀ; ಮರಾ. ಶಾಹದೀ, ಶಾಹೀದೀ, ಶಾಯದೀ] 

ಶಾಹೀದುಡ್ಡು "ಶಾಹೂದುಡ್ಡು' ನೋ. 

ಶಾಹೀರ್‌ "ಶಾಹೀರ' ನೋ. 

ಶಾಹೀರ್‌ಗಾಣ (ನಾ). ಮಡಿದ ವೀರರನ್ನು ಕುರಿತು ಹೊಗಳಿ ಹಾಡುವ 
ಲಾವಣಿ, - ಹಾಡು : ಸೈನಿಕರಲ್ಲಿಯೂ ಪ್ರಜಾಸಾಮಾನ್ಕರಲ್ಲಿಯೂ ರಾಜನಿಷ್ಠೆ 
ದೇಶಾಭಿಮಾನಗಳನ್ನೂ, ಸ್ವಾಭಿಮಾನ - ಆತ್ಮವಿಶ್ವಾಸಗಳನ್ನೂ ಹುಟ್ಟಿಸುವುದಕ್ಕೆ ಈ 
“ಶಾಹೀರ್‌ಗಾಣ'ದ ಉಪಯೋಗವನ್ನಲ್ಲಿ ಚೆನ್ನಾಗಿ ಮಾಡಿಕೊಂಡರು (ಕರ್ಣಾಜ. ೧೦೯). 

[ಶಾಹೀರ್‌ (ಆ ಶಾಹೀರ) *- ಗಾಣ್ಮ) 


೮೧೧೦ 


35 


4s 


ಶಿಂಗರೂಪ 


ಶಾಹೀರ್‌ಗೀತ (ನಾ). ಎ ಶಾಹೀರ್‌ಗಾಣ : ಮಹಾರಾಷ್ಟ್ರದಲ್ಲಿ "ಶಾಹೀರ್‌ 
ಗೀತ'ಗಳನ್ನು ಹೇಳುವ "ಶಾಹೀರ'ರ ಜಾತಿಯೊಂದು ತಲೆಯೆತ್ತಿ ನಿಂತಿತು 
(ಕರ್ಣಾಜ. ೧೦೯). [ಶಾಹೀರ್‌ («ಆ ಶಾಹೀರ) 4+ ಗೀತ) 

ಶಾಹೀರ, ಶಾವೀರ, ಶಾಹೀರ್‌ (ನಾ). ಜನಪದಗೀತೆಗಳನ್ನು ರಚಿಸುವವನು: 
ಮಹಾರಾಷ್ಟ್ರದಲ್ಲಿ "ಶಾಹೀರ್‌ಗೀತ' ಗಳನ್ನು ಹೇಳುವ "ಶಾಹೀರ'ರ ಜಾತಿಯೊಂದು 
ತಲೆಯೆತ್ತಿ ನಿಂತಿತು (ಕರ್ಣಾಜ. ೧೦೯). ಶಾವೀರ : ಕನ್ನಡ "ಶಾವೀರ'ರು ಹಾಡುವ 
ಹಾಡುಗಳೆಂದರೆ ಹೆಚ್ಚಾಗಿ, ಹೆಣ್ಣು ಗಂಡಿನ ಹೆಚ್ಚು ಕಡಮೆಯ ಹೊಡೆದಾಟದ ಹಾಡುಗಳು 
(ಕರ್ಣಾಜ. ೧೧೦). ಶಾಹೀದ್‌ : ಮರ್ಹಾಟಿಗರು 'ಷಾಯರ್‌' ಎಂದಿರುವ ಪರ್ಷಿಯನ್‌ 
ಪದವನ್ನು ಕೆಡಿಸಿ "ಶಾಹೀರ್‌' ಎಂದು ಮಾಡಿಕೊಂಡಿರುವರು (ಕರ್ಣಾಜ. ೧೦೯). 

[೯-- ಆರೆ. ಶಾಇರ್‌, ಶಾಯರ್‌ ; ಹಿಂ. ಶಾಯರ್‌ ; ಮರಾ. ಶಾಹೀರ್‌) 

ಶಾಹೀರಗಾನ (ನಾ).ವ ಶಾಹೀರ್‌ಗಾಣ : ಲಾವಣಿ, ಗೀಗೀಪದಗಳು, ಕೀರ್ತನ 
ಪ್ರವಚನಗಳು ಶಾಹೀರಗಾನಗಳು (ಮೋಹಬ. ೧೯೪). (ಶಾಹೀರ “- ಗಾನ] 

ಶಾಹೂದುಡ್ಡು, ಶಾಹೀದುಡ್ಡು (ನಾ). ಪೇಶ್ವೆ ಆಡಳಿತದಲ್ಲಿ ಚಲಾವಣೆ 
ಯಲ್ಲಿದ್ದ ಒಂದು ಬಗೆಯ ತಾಮ್ರದ ನಾಣ್ಮ : ಈ ಶೀಮೆಯಲ್ಲಿ ಮೊದಲು 
ಪೇಶವಾಯಾ ಅಮಲು ಇದ್ದ ಕಾರಣ. . . ಶಾಹೂದುಡ್ಡಲ್ಲದೆ ಶಾಹೀದುಡ್ಡು ಆಥವಾ 
ಕರೆದುಡ್ಡು ನಡಿಯುತ್ತಿತ್ತು (ಕಭಾಗೆ. ೨೮೧). ಶಾಹೀದುಡ್ಡು : ಈ ಶೀಮೆಯಲ್ಲಿ 
. ೬. ಶಾಹೀದುಡ್ಡು ಅಥವಾ ಕರೆದುಡ್ಡು ನಡಿಯುತ್ತಿತ್ತು (ಕಛಾಗೆ. ೨೮೧) 

[ಶಾಹ್ಮೂ * ದುಡ್ಡು] 

ಶಾಹೂಪೈಸಾ (ನಾ). ಪೇಶ್ವೆ ಆಡಳಿತದಲ್ಲಿ ಚಲಾವಣೆಯಲ್ಲಿದ್ದ ಒಂದು 
ಬಗೆಯ ತಾಮ್ರದ ನಾಣ್ಮ : ಈ ಶೀಮೆಯಲ್ಲಿ ಮೊದಲು ಪೇಶವಾಯಾ ಅಮಲು ಇದ್ದ 
ಕಾರಣ ಹೆಚ್ಚಾಗಿ ""ಶಾಹೂಪೈಸಾ'' ಯೆಂಬ ಹೆಸರಿನ ನಾಣ್ಮವು ಯೆಲ್ಲ ಕಡೆಯಲ್ಲಿ 
ನಡಿಯುತ್ತಿತ್ತು (ಕಭಾಗೆ. ೨೮೧). [೯೪- ಮರಾ. ಶಾಈಪೈಸಾ] 

ಶಾಳ 'ಶಾಲ' ನೋ. 

ಶಾಳಭಂಜಿಕೆ "ಶಾಲಭಂಜಿಕೆ' ನೋ. 

ಶಾಳಿ "ಶಾಲ್ಮಿ' ನೋ. 

ಶಾಳಿಕ್ಷೇತ್ರ (ನಾ). ಬತ್ತದ ಗದ್ದೆ : ಪಸುರಾದುದು ಶಾಳಿಕ್ಷೇತ್ರ ವೆಸೆಗುಮಿಳೆಗತಿಭಾಗ್ಯಂ 
(ಹಮ್ಮಾರ. ೧-೫೦). (ಸಂ. ಶಾಲಿಕ್ಟೇತ್ರ] 

ಶಾಳಿಗೋಷಿ (ನಾ). ಬತ್ತದ ಗದ್ದೆಯನ್ನು ಕಾಯುವವಳು : ಧವಳೇಕ್ಟುಚ್ಛಾಯ 
ನಿಷಣ್ಣ ವಪುಗಳಂದದೊಳೆ ನೆಗಲ್ಹ ಬಣ್ಣಮನಾ ಶೈಶವದಿಂ ಕಾಕಳಿಯೊಳ್‌ 
ಚಕ್ರವರ್ತಿಯಂ ಪಾಡಿ ಶಾಳಿಗೋಪಿಯರೆಸೆದರ್‌ (ಶಾಂತಿಪು. ೧-೧೩೮). 

[ಸಂ. ಶಾಲಿಗೋಪೀ] ಘಿ 

ಶಾಳಿನೀವಿತಾನ (ನಾ). [ಛಂದ] ವರ್ಣಛಂದಸ್ಸಿನ ಇಪ್ಪತ್ತಾರು ಬಗೆಯ 
ಛಂದಸ್ಸುಗಳಲ್ಲಿ ಆರು ಅಕ್ಬರಗಳುಳ್ಳ, ಗಾಯತ್ರಿಯೆಂಬ ಛಂದಸ್ಸಿನ ಒಂದು 
ವೃತ್ತ : ಜ್ವಾಳೆ ತೋಯಮೆಯ್ತಂದೋಳಿವೆತ್ತೊಡಕ್ಕುಂ. . . ಶಾಳಿನೀ [ಪಾಕಾಂ. ಮಾಲಿನೀ] 
ವಿತಾನಂ (ಛಂದೋಂಬು. ೨-೭೪). [ಸಂ. ಶಾಲಿನೀವಿತಾನ] 

ಶಾಳಿವನ "ಶಾಲಿವನ' ನೋ. 

ಶಾಳಿಹೋತ್ರ "ಶಾಲಿಹೋತ್ರ' ನೋ. 

ಶಾಳೀವನ (ನಾ). ಬತ್ತದ ಗದ್ದೆ : ಪ್ರವರೋದ್ಯಾನಂಗಳಿಂ ಪ್ರವಿಲಸಚ್ಛಾಳೀವನಕ್ಕಾಗಿ 
ಪಾಜುವ ಕೀರಾವಳಿ . . . ಎತ್ತಲುಂ ಸೊಗಯಿಕುಂ (ಸುಕುಮು. ೪-೪೩) ; ಫಳರಸದಿಂ 
ಬೆಳೆವ ನವಶಾಳೀವನಂಗಳಿಂ (ತಿರುರ. ದೇ. ೨-೧೦). [ಆ ಶಾಲಿವನ] 

ಶಾಳ್ಮಳಿ "ಶಾಲ್ಮಲಿ' ನೋ. 

ಶಿಂಗಣಿಕ "ಸಿಂಗಳೀಕ' ನೋ. 

ಶಿಂಗರೂಪ, ಸಿಂಗರೂಪ (ನಾ). ಪಾದರಸದಿಂದಾದ ಒಂದು ಅದಿರು. ; 
ಇಂಗುಲಿಕ; ರಸಸಿಂಧೂರ : ಪ್ಮಾಟಿಯಲ್ಲಿ ಮಾರಾಟಕ್ಕೆ ಬರುವ ಕೆಲವು ಜೀನಸಗಳ 
ಹೆಸರು : - ಲೋಭಾನಾ . . . ಹಿಂಗಡಾ, ಹಿಂಗೂಳ (ಶಿಂಗರೂಪ) . . . ಎಣ್ಣೆ, 
ಗುಲಾಬನೀರು ಮುಂತಾದವುಗಳು (ಮುಂಬವ್ಕಾ. ೧೦೦). ಸಿಂಗರೂಪ : ಪುಡಿಗಳ ಮೇಲೆ 


ಶಿಂಗಲೀಕ 


ಕಿಮ್ಮತ್ತು ಆಗತಕ್ಕ ಜೀನಸಗಳು - ೧. ಪನ್ನ... 
(ಮುಂಬವ್ಕಾ. ೧೩೬). 
(— ಪಾರ. ಶಂಗರ್ಫ್‌ ; ಹಿಂ. ಶಿಂಗರಫ್‌ ; ಮರಾ. ಶಿಂಗರೂಪ್‌, ಶಿಂಗರೂಬ್‌] 
ಶಿಂಗಲೀಕ "ಸಿಂಗಳೀಕ' ನೋ. 
ಹಿಗವೆಣ್ಣಮ (ನಾ). ಒಬ್ಬಾತನ ಹೆಸರು : ಕೋಟೆಯ ಕೊಳ್ಳನ್ಹು ಶಿಬ್ನವೆಣ್ಣಮ 


ಪುಣಯ ಗಜ ಪ್ರಭುಮಲ್ಲನೊಬ್ಬಾಗುಣ್ಬನ್‌ ಆಳಿಯಮ್ಮಡಗಲು ಕೊಳ್ಳುತ್ತಿರೆ 
ಎಕ. ೫%॥ ತಿಪಬೂ. ೪೭:೭ , ಸು. 180). [7] 

ಶಿಂಗಳೀಕ "ಸಿಂಗಳೀಕ' ನೋ. 

ಶಿಂಗಾಡಿ "ಸಿಂಗಾಡಿ' ನೋ. 

ಶಿಂಗಾಡೆ (ನಾ). ಒಂದು ಬಗೆಯ ಸಸ್ಮ , ಶೃಂಗಾಟಕ ಶೃಂಗಾಟಿಕ 
(ಶಿಂಗಾಡೆ) . ಇವು ರುಕ್ಬ ಸ್ತಂಭಕ ಶೀತ ಮತ್ತು ಜಡವಿರುತ್ತವೆ 
(ಅಷ್ಟಾಂಗ. ೧೩೮-೯೦). (€- ಹಿಂ. ಸಿಂಘಾಡಾ ;ಮರಾ. ಶಿಂಗಡಾ, ಶಿಂಗಾಡಾ, ಸಿಂಗಾಡಾ./ 


ಸಂ. ಶೃಂಗಾಟ./ ಪ್ರಾ. ಸಿಂಘಾಡಗ, ಸಿಂಘಾಡಯ) 

ಶಿಂಜಿತ (ಗು). ೧. ಶಬ್ದಮಾಡುತ್ತಿರುವ ; ಧ್ವನಿಯಿಂದ ಕೂಡಿದ: ಮಣಿಮಯ 
ಮಂಜೀರ ಮಂಜುಶಿಂಜಿತವಾಚಾಳಚಾರುಚರಣೆಯರುಂ . . . ನಿಜಾಂತ:ಪುರ 
ಪುರಂದ್ರಿಯರ್ವೆರಸು ಪೋಗಿ (ಪಂಚತಂ. ೧೨೯-೪). (ನಾ). ೨. (ಆಭರಣಗಳ) 
ಧ್ವನಿ ; ನಾದ : ""ಭೂಷಣರಣಿತಂ ಶಿಂಚಿತಂ'' (ವಸ್ತುಕೋ. ೮೧-೩೭) ; ಪಾದತಲಂ 
ಗಳೊಂದು ಕೆಂಪೆಸೆವಿನಮತ್ತಲಿತ್ತಲೆಡೆಯಾಡುವ ದಂದುಗದಾಗಳೇಂ ಪೊದಟ್ಟೆ ಸೆದುದೊ 
ಚಾರುದೇವಗಣಿಕಾಮಣಿನೂಪುರಮಂಜುಶಿಂ[ಪಾಠಾಂ. ಸಿಂ]ಜಿತಂ (ಆದಿಪು. ೭-೨೨) ; 
ನಿರ್ಜತಮದನಧನುರ್ಜ್ಮಾಲತಾಟಂಕೃತಂ ತರ್ಜಿತವೀಣಾಶಿಂಜಿತಂ ಭಂಜಿತರತಿರಮಣೀ 
ರತ್ನಕಾಂಚೀಪ್ರಣಾದಂ (ಪಂರಾಮಾ. ೧೦-೧೧೦). ಸಂ.) 

ಶಿಂಜಿನಿ (ನಾ). ೧. ಬಿಲ್ಲಿಗೆ ಕಟ್ಟುವ ಹಗ್ಗ ; ಹೆದೆ : ಧನುಶರವ ಕರವಾಂತು 
ಶಿಂಜಿನಿ ನಿನದವೆಸಗಲು (ಉತ್ತಕ. ೩೩-೪). ೨. ಕಾಲಿಗೆ ಧರಿಸುವ ಒಂದು ಬಗೆಯ 
ಆಭರಣ ; ಕಾಲಂದುಗೆ ; ನೂಪುರ : ""ಶಿಂಜಿನಿ ನೂಪುರಮಂದುಗೆ ಮಂಜೀರಂ 
ಹಂಸಕಂ ತುಳಾಕೋಟಿ'' (ವಸ್ತುಕೋ. ೭೬-೭). [ಸಂ. ಶಿಂಜಿನೀ] 

ಶಿಂಜಿನಿಗೊಳಿಸು (ಕ್ರಿ). ಬಿಲ್ಲಿಗೆ ನಾರನ್ನು ಸೇರಿಸು ; ಹೆದೆಯೇರಿಸು : 
ಕಿಡಿಗಣ್ಣನಭಿಮತವಹುದೆಂದು ಶಾರ್ಜವ ಹಿಡಿದೆತ್ತಿ ಶಿಂಜಿನಿಗೊಳಿಸಿ ನುಡಿಸಿದ ಶ್ರೀಕೃಷ್ಣ 
(ಮೋಹತ. ೩೯-೨೩). (ಶಿಂಜಿನಿ + ಕೊಳ್‌, + - ಇಸ್ಸು] 

ಶಿಂತರ್ಗೆ (ನಾ). ಒಂದು ಊರಿನ ಹೆಸರು ; P ಕೊಲ್ಲಾಪುರಜಿಲ್ಲೆಯ ಈಗಿನ 
ಶಿತೂರ್‌ : ಕನ್ನವಾಡ ಗಂಗವಾಡ ಬಳೆಯವಾಡ . . . ಸರ್ಬರಸ ಕೊಟೋರ್‌ ಶಿನ್ನರ್ಗೆ 
ಆಜುಂಬಾಳಿಗೆಯೊಡಂ (ಮೈಆರಿ. ೧೯೨೯, ೧೧೮-೨ ; 9ನೆಯ ಶತ). (೧) 

ಶಿಂಪಿಗ "ಸಿಪ್ಪಿಗ' ನೋ. 

ಶಿಂಬಿಧಾನ್ಯ (ನಾ). ಬೀಜದ ಕಾಳುಗಳಿರುವ ಧಾನ್ಯ : ಮೂಲವ್ಯಾಧಿಗೆ... 
ಚಪ್ಪರದವರೆಕಾಯಿ ಮೊದಲಾದ ಶಿಂಬಿಧಾನ್ಕ, ದಿವಾನಿದ್ರ ಮುಂತಾದಿವೆಲ್ಲಂ 
ಅಪಥ್ಮದ್ರವ್ಮಗಳೆಂದರಿವುದು (ಸಕವೈ. ೨೯೮). [ಇ ಸಂ. ಶಿಂಬೀಧಾನ್ಯ]) 

ಶಿಂಬಿನಿ (ನಾ). ಒಂದು ಬಗೆಯ ಹುಲ್ಲು : "“ಶಿಂಬಿನೀ - ಶಿಂಬಿನೀತೃಣ'' 
(ಓಷಧಿ. ೧೬೫). (ಸಂ. ಶಿಂಬಿನೀ] 

ಶಿಂಶಪೆ (ನಾ). ೧. ಒಂದು ಬಗೆಯ ಸುಗಂಧದ ಮರ ; ಅಗರು : 
"'ಪಿಚ್ಛಿಲಾ, ಅಗುರು, ಶಿಂಶಪಾ - ೩ ಅಗುರುಗಿಡದ ಹೆಸರುಗಳು'' (ಸಿಟ್ಟಾಂತಿ. ೧೨೬). 
೨. ಅಶೋಕವೃಕ್ಷ : ""ಸಿಸವೆ - ಶಿಂಶಪ ಎ ಅಶೋಕ, ಅಗುರು'' (ತದ್ಬಕೋ. ೪೫). 

[ಸಂ. ಶಿಂಶಪಾ। 

ಶಿಂಶುಪ (ನಾ). ಎ ಶಿಂಶಪೆ ೨ : ಇತ್ತ ಗುಹನು ಶಿಂಶುಪವೃಕ್ಷದ ಬುಡದಲ್ಲಿ 
ಶ್ರೀರಾಮನ ಅನುಜಿಯಿಂದ . . . ಫಲಮೂಲಗಳನ್ನು ದೊನ್ನೆಗಳಲ್ಲಿ ತುಂಬಿ ತುಂಬಿ 
ತಂದಿಟ್ಟನು (ತುಳಸೀ. ೧೬೯) ; ಬೆಳಗುಜಾವದೊಳ್‌ ಬಂದೆನಿಲ್ಲಿಗೆ, ಕುಳ್ತೆನೀ ಶಿಂಶುಪದ 
ಮರದ ಶಾಖಾಗ್ರದೊಳ್‌ (ಶ್ರೀರಾಮಾ. ೫೧೦-೨೮೪). [ಸಂ. ಶಿಂಶುಪಾ] 

ಶಿಂಶುಮಾರ (ನಾ). ೧. ಮೊಸಳೆ ; ನೆಗಳು : ಭಯಂಕರಶಿಂಶುಮಾರವಿಕಟ 


೪. ಇಂಗಳೀಕ (ಸಿಂಗರೂಪ) | 


೮೧೧೧ 


ಶಿಕಾರಿ 


ದಂಷ್ಟಾಕ್ರಕಚಪಾಟ್ಮಮಾನನಾರಕನಿಕರ . . . ಸಲಿಲಲಹರಿಕಾನಿಕರಕರಾಲೆಯಂ 
(ಆದಿಪು. ೫-೮೭ ವ) ; ಶಿಂಶುಮಾರಂ ಮಾರುತವೇಗದಿಂ ಭೋರೆನೆ ಬಂದತ್ತಿಯ ಮರದ 
ಸಮಾಪಕ್ಕೆ ಸಾರಲ್‌ (ಪಂಚತಂ. ೨೮೧-೭). ೨. [ಜ್ಯೋತಿ] ಮಾನಿನಾಕಾರದ ಒಂದು 
ನಕ್ಷತ್ರಪುಂಜದ ಹೆಸರು : ವೈಶ್ವಾನರನ ದುಸ್ಥಿತಿಯ ಮಾಜ್‌ ನಡೆವುದು 
ಶಿಂಶುಮಾರೋದಾರಚಕ್ರವ ಕಳಿದು ಸೂಕ್ಶ್ಮಶರೀರದಲಿ ಸಲುವನು ಶಪೋಲೋಕಕ್ಕೆ 
ವರಯೋಗಿ (ನಿಭಾಗ. ೨-೧-೪೨). [ಸಂ.] 

ಶಿಂಶುಮಾರಕ (ನಾ). ಎ ಶಿಂಶುಮಾರ ೧ : ಶಿಂಶುಮಾರಕನ ವಾನರನ ಹಯ 
ಕುಂಜರನ ಪಂಚಾನನನ . . . ಗುಣವಾ ನರೇಂದ್ರನೊಳಿರಲು ಬೇಹುದು 

[ಸಂ.) 


(ಕುವ್ಮಾಲು. ೩-೧೦೯). 


10 | ಶಿಕಲ, ಶಿಕಲಿ, ಶಿಕ್ಕಲಿ, ಸಿಕಲ, ಸಿಕಲಿ, ಸಿಕಿನಿ (ನಾ). ಅಸ್ತ್ರ, ಶಸ್ತ್ರಗಳನ್ನು ಸಾಣೆ 


15 


20 


25 


30 


35 


40 


ಹಿಡಿಯುವುದು : "ಶಿಕಲಗಾರ' ಪರಾ. ಶಿಕಲಿ : "ಶಿಕಲಿಗಾರ' ಪರಾ. ಶಿಕ್ಕಲಿ: 
"ಶಿಕ್ಕಲಿಗಾರ' ಪರಾ. ಸಿಕಲ : "ಸಿಕಲಗಾರ' ಪರಾ. ಸಿಕಲಿ : "ಸಿಕಲಿಗಾರ' 
ಪರಾ. ಸಿಕಿನಿ : "ಸಿಕಿನಿವಳೆಯ' ಪರಾ. 
ಶಿಕಲಿಮಾಡು ಎ ಸಾಣೆಹಿಡಿ ; ಹೊಳಪು ಕೊಡು : ಶಿಕಲಗಾರರು . . 

ಪೂರ್ವದಲ್ಲಿ ಕತ್ತಿಗಳನ್ನು ಶಿಕಲೀ ಮಾಡುವರು (ಕಧಾಗೆ. ೨೦೫). 
[೯- ಆರ. ಸೈಕಲ್‌; ಹಿಂ. ಸಿಕಲೀ ; ಮರಾ. ಶಿಕಲ್‌, ಶಿಕೀಲ್‌, ಶಿಕ್ಕಲ್‌, ಸಿಕಲ್‌, ಸಿಕ್ಕಲ್‌) 

ಶಿಕಲಗಾರ, ಶಿಕಲಿಗಾರ, ಶಿಕ್ಕಲಿಗಾರ, ಸಿಕಲಗಾರ, ಸಿಕಲಿಗಾರ, ಸಿಕ್ಕಲಗಾರ 
(ನಾ). ಕತ್ತಿ, ಚಾಕು, ಚೂರಿ ಮುಂತಾದುವುಗಳನ್ನು ಸಾಣೆ ಹಿಡಿಯುವವನು, 
- ಹರಿತಗೊಳಿಸುವವನು : ಶಿಕಲಗಾರರು . . . ಈಗ ಚೂರಿ, ನಾದಿಗರ ಕತ್ತಿ... 
ಮುಂತಾದವುಗಳನ್ನು ಸಾಣೀ ಹಿಡಿಯುವರು (ಕಭಾಗ. ೨೦೫). ಶಿಕಲಿಗಾರ : ನಾನು 
ಶಿಕಲಿಗಾರನು ಕತ್ತಿಯ ಮಾರಲಿಕ್ಕೆ ಹೋಗುವೆನು (ಸಾರ. ೬೭). ಶಿಕ್ಕಲಿಗಾರ : ನಾನು 
ಡೆಮಾಸ್ಮನಿಸ್‌ ಶಿಕ್ಕಲಿಗಾರ ಹಸುಳೆ (ಯಕ್ಷಪ್ರ. ೧೩೭). ಸಿಕಲಗಾರ : "`ಸಾಣೆ ಹಿಡಿಯುವವ, 
ಶಸ್ತ್ರಮಾರ್ಜ'' (ಗಂಗಾಮ. 6). ಸಿಕಲಿಗಾರ : ಜೀನಗಾರಗೆ ಸಿಕಲಿಗಾರ ಸಾಕ್ಷಿ (ಗಾದೆ). 
ಸಿಕ್ಕಲಗಾರ : ಕಮ್ಮಾರರು, ಸಿಕ್ಕಲಗಾರರು, ಬಡಿಗರು, ದಂಡಾಳುಗಳಿಗೋಸ್ಕರ ಶಸ್ತ್ರಗಳನ್ನು 
ಮಾಡುವುದರಲ್ಲಿ ಅಹೋರಾತ್ರಿ ದುಡಿಯುತ್ತಿದ್ದರು (ಯದುರಾ. ೭೭). 

[ಶಿಕಲ ೬ - ಗಾರ (< - ಕಾಜ). / ಮರಾ. ಸಿಕಲಗಾರ್‌, ಸಿಕ್ಕಲಗಾರ್‌) 

ಶಿಕಲಿ "ಶಿಕಲ' ನೋ. 

ಶಿಕಲಿಗಾರ "ಶಿಕಲಗಾರ' ನೋ. 

ಶಿಕಸ್ತು, ಶಿಖಸ್ತು (ನಾ). ೧. (ಕಾಗದದಂತೆ ಮಡಿಸಿ) ಹರಿದಿರುವುದು ; 
ಭಗ್ನವಾದ ಸ್ಥಿತಿ : (0. ೨. (ಹಡಗು, ನಾವೆ ಮುಂತಾದುವು) ಒಡೆದುದು; 
ಮುರಿದುದು : (ಅ. ೩. (ಕಟ್ಟಡ ಮುಂತಾದುವು) ದುರಸ್ತು ಇಲ್ಲದೆ 
ಜೀರ್ಣವಾಗಿರುವಿಕೆ, - ಶಿಧಿಲಗೊಂಡಿರುವಿಕೆ : (6). ಶಿಖಸ್ತು: ೩. "'ಶಿಖಸ್ತು'' 
ಆಗಿದ್ದರೆ ""ದುರಸ್ತು'' ಮಾಡಿಸುವುದು, ತಾಲ್ಲೂಕುಅಧಿಕಾರಿಗಳ ಕರ್ತವ್ಯ (ಕಲನೆ. ೧೫೯). 

ಶಿಕಪ್ತಾಗು ಎ ಚೆದರು ; ಚೆಲ್ಲಾಪಿಲ್ಲಿಯಾಗು : ನವಾಬರಾ ದಂಡು ಹೊಡೆದು 

ಆಗ್ಕೆ ಇವರು ಶಿಕಸ್ತಾಗಿ ಗಿಡಾಬಿದ್ದು ವೋಡಿಹೋಗುವಾಗ್ಗೆ ನಾವು ಮುಂದೆ ಇರುವಲ್ಲು 
ಲಡಾಯಿ ಬಿತ್ತು (ಮದಚೆ. ೪೩-೧೨). (೯ ಪಾರ. ಹಿಂ. ಶಿಕಸ್ಟ್‌; ಮರಾ. ಶಿಕಸ್ಟ್‌, ಸಿಕಸ್ತ್‌) 

ಶಿಕಾರಾ, ಷಿಕಾರ (ನಾ). (ತಂಗಲು ಅನುಕೂಲವಾಗುವಂತೆ ಇರುವ) 
ನದಿಯಲ್ಲಿ ತೇಲಾಡುವ ದೋಣಿಮನೆ : ಒಂದು ಬಾರಿ ಶಿಕಾರಾ(ದೋಣಿ)ದಲ್ಲಿ 
ಕುಳಿತು ನಾವು ವಿಹಾರಕ್ಕೆ ಹೋಗಬಾರದೇಕೆ? (ರಕ್ತಸ. 6೭). ಹಿಕಾರ : ಹಿಕಾರದಂತೆ 
ಗೃಹನೌಕೆಯೂ ಬೆಟ್ಟ ದಾಲಸರಸಿಯು ಕಣಿವೆ ಉದಕಮಂಡಲ ತೋರೆ ಶ್ರೀನಗರದಂತೆ 
(ಮಾನಸ. ೬೯-೧೦). [೯ ಹಿಂ. ಶಿಕಾರಾ) 

ಶಿಕಾರಿ, ಪಿಕಾರಿ (ನಾ). ೧. (ಕಾಡಿನಲ್ಲಿ) ಮೃಗಪಕ್ಷಿಗಳನ್ನು ಬೆನ್ನಟ್ಟಿ ಹೋಗಿ 
ಹಿಡಿಯುವ ಅಥವಾ ಕೊಲ್ಲುವ ಕ್ರೀಡೆ ; ಬೇಟೆ : ವಿಕ್ರಮಾದಿತ್ಯರಾಯನು . . . 
ಒಂದು ವಿನ ಶಿಕಾರಿಗಾಗಿ ಅರಣ್ಮಕ್ಕೆ ಹೋಗಿ ನಾನಾಮೃಗವಂ ಸಂಹರಿಸಿ ಬರುವಲ್ಲಿ 
(ಬತ್ತೀಸ. ೬೩) ; ಅವರು ಹಮೇಷಾ ಶಿಕಾರಿಗೆ ಹೋಗುತ್ತಾ ಇದ್ದಾರೆ (ರಾಚೇಂದ್ರ. ೫೫). 
ಷಿಕಾರಿ : ೧. ಷಿಕಾರಿಮಾಡುವುದು, ಷಿಕಾರಿಗೋಸ್ಕರ, ತಿನ್ನುವುದಕ್ಕಲ್ಲ ! (ಬಂಕಿಮ. ಆ೨); 


. ಇವರು 


ಶಿಕ್ಕಲಿ ೮೧೧೨ 


ಈಗ ಅವನೊಬ್ಬ ನುರಿತ ಬೇಟೆಗಾರ. ವನಮಿಗಗಳನ್ನು ಅವುಗಳ ಜಾಡು ಹಿಡಿದು 
ಷಿಕಾರಿ ಮಾಡುವುದರಲ್ಲಿ ಎತ್ತಿದ ಕೈ (ಮಗಮಾಂ. ೨೫). ೨. ಬೇಟೆಯಾಡುವವನು ; 
ಬೇಟೆಗಾರ: ರಾಯರು ನಿಪುಣ ಷಿಕಾರಿಗಳೆಂದು ನಮ್ಮ ಊರಲ್ಲೆಲ್ಲಾ ಪ್ರಸಿದ್ದ 
ರಾಗಿದ್ದರು (ರಾಯಕ. ೧೪). ೩. ಬೇಟೆಗೆ ಗುರಿಯಾಗುವ ಪ್ರಾಣಿ: ಈಗ 
ನೀವು ನನ್ನ ಬಂದಿ, ನನ್ನ ಷಿಕಾರಿ (ದೌಲತ್‌. ೧೨೮). 6 
[€- ಪಾರ ; ಹಿಂ. ಮರಾ. ಶಿಕಾರ್‌, ಶಿಕಾರೀ] 

ಶಿಕ್ಕಲಿ "ಶಿಕಲ' ನೋ. 

ಶಿಕ್ಕಲಿಗಾರ 'ಶಿಕಲಗಾರ' ನೋ. 

ಶಿಕ್ಕಾ "ಸಿಕ್ಕಾ' ನೋ. 

ಶಿಕ್ಕಾಮೋರ್ತಬ್ಬ "ಸಿಕ್ಕೆಮೋರ್ತಬ' ನೋ. . 10 

ಶಿಕ್ಕೆ "ಸಿಕ್ಕಾ' ನೋ. 

ಶಿಕ್ಕ (ನಾ). ಅನ್ನದ ಅಗುಳು : ಮಕರಕೇತುಪ್ರಹರರೂಪಂಗೆ ಭಾಂಡೋದನದ ಶಿಕ್ಕದಿಂ 
ತಣಿಪುದು ಚಕಿತಮಲ್ಲವೆ ನಮಗೆ ಗುರುರಾಯ (ದುರಷ. ೧೭:೪೪). (ನ ಸಂ. ಸಿಕ್ಕ) 

ಶಿಕ್ಕಿ, ಷಿಕಮಿ, ಷಿಕ್ಕಿ (ನಾ). (ಜಮಾನನ್ನು ಮೂಲಗೇಣೀದಾರನಿಂದ 

ನಿರ್ದಿಷ್ಟಗೇಣಿಗೆ ಪಡೆದ) ಒಳಗೇಣಿ ; ಪೋಟಿಗೇಣಿ ; ಜಮಾನುದಾರನಿಂದ 

ನಿರ್ದಿಷ್ಟ ಗೇಣಿಗೆ ಜಮಾನನ್ನು ಪಡೆದು ಒಳಗೇಣಿದಾರನಿಂದ ಸರ್ಕಾರಕ್ಕೆ 

ಸಲ್ಲಬೇಕಾದ ಭಾಗವನ್ನು ಸಂದಾಯಪಡಿಸುವುದು : (ಮೈಗೆಚೆ. ೪, ೭೮೫). 

“ಶಿಕ್ಮಿದಾರ' ಪರಾ. ಷಿಕೆಮಿ : «6. ಹಿಕ್ಕಿ : ಕೆಲವು ಡಿಸ್ಟ್ರಿಕ್ಟುಗಳಲ್ಲಿ ಸಾಯರು 

ಅಮಾನಿಯಾಗಿಯೂ ಇನ್ನು ಕೆಲವು ಡಿಸ್ಟಿಕ್ಟುಗಳಲ್ಲಿ ಪಿಕ್ಮಿಯಾಗಿಯೂ ನಡೆಯುತ್ತಿತ್ತು 

(ಚಾಮವಂ. ೩೩೪). 20 
ಷಕಮಾಕುಳ ಎ ಕಂದಾಯವನ್ನು ನೇರವಾಗಿ ಸರ್ಕಾರಕ್ಕೆ ಕಟ್ಟದೆ 

ಭೂಮಾಲೀಕನ ಮೂಲಕ ಸಂದಾಯ ಮಾಡುವ ರೈತ : ಪಟ್ಟೇದಾರನ 

ಷಿಕಮಾಕುಳಗಳ ಗೊಣಗಾಟಗಳಿಗೆ ಸ್ವಲ್ಪವಾದರೂ ಅವಕಾಶವಿಲ್ಲದಂತೆ ನಿಮಾನಿಮಿ 

ಕಂದಾಯವನ್ನು ಪಟ್ಟೇದಾರನಿಗೆ ಇತರ ಕುಳಗಳು ಕೊಡುವುದು (ಭೂಮಿಅ. ೩೬). 

ಪಿಕ್ಕೀಹಿಡುವಳಿದಾರ ಎ ಒಳಗೇಣಿಯನ್ನು ಪಡೆದವನು  ಒಳಗೇಣಿದಾರ : |25 

ಕಂದಾಯವು ಬಾಕಿ ಉಳಿದಲ್ಲಿ ಬಾಕಿ ಪಿಕ್ನೀಹಿಡುವಳಿಬಾರರ ಜಮಾನನ್ನು ಹರಾಜು 

ಮಾಡಬೇಕೇ ವಿನಹ . . . ಉಳಿದ ಷಿಕ್ಕಿಹಿಡುವಳಿಗಳನ್ನು ಹರಾಜು ಮಾಡಲ್ಪಡಕೂಡದು 

(ಗ್ರಾಮಾಕ. ೭೮). (€- ಪಾರ. ಶಿಕಮಾ, ಶಿಕ್ಕ್‌; ಓಂ. ಶಿಕಮಾ ;ಮರಾ. ಶಿಕಮ್‌, ಸಿಕಮ್‌] 

ಶಿಕ್ಕಿದಾರ, ಷಿಕಮಿದಾರ, ಷಿಕ್ಕಿದಾರ (ನಾ). ಒಳಗೇಣಿ ಪಡೆದವನು ; 
ಒಳಸಾಗುವಳಿದಾರ : (ಮೈಗೆಜೆ. ೪. ೭೮೫) . ಹಿಳಮಿದಾರ : (6. ಹಿಕ್ಕೆ ದಾರ : 
ಜಮಾನು, ಎಂದರೆ ಜಮಾನಿಸಲ್ಲಿನ ಅಥವಾ ಆದರ ಮೇಲಿನ ಅಧಿಕಾರ, ಜಮಾನಿನ 
ಮಾಲೀಕನ ಮತ್ತು ಹಿಕ್ಕಿದಾರನ ಸಂಬಂಧವೂ ಸೇರಿ ಜಮಾನುಹಿಡುವಳಿ ಮತ್ತು | 
ಕಂದಾಯದ ವಸೂಲಿ (ಭಾಧಾಸ. ೨೮೯). [ಪಿಕ್ಮಿ 4---ದಾರ್ಯ-./ ಮರಾ. ಶಿಕಮಾವಾರ್‌] 

ಶಿಕ್ಕ (ನಾ). ೧. ಪಾತ್ರೆ ಮುಂತಾದವುಗಳನ್ನು ತೂಗುಹಾಕಲು ಬಳಸುವ 
ಸಾಧನ; ನೆಲುವು : "" ಕಾಚಂ ಶಿಗ್ಮಮವಲಂಬಮೆನೆ ನೆಲಹು'' ಮಂಗನಾ. ೬೬-೨೬). |35 
೨. ತಕ್ಕಡಿಯ ತಟ್ಟೆಗಳನ್ನು ಕಟ್ಟಿರುವ ಹುರಿ. (೫೨) 

ಶಿಕ್ಕಿತ (ಗು). ೧. ನೆಲುವಿನಲ್ಲಿ ನೇತುಬಿಟ್ಟಿ, - ಇಳಿಬಿಟ್ಟ. (ನಾ). 
೨. ನೆಲುವಿನಲ್ಲಿ ಇಟ್ಟುದು : '"ಕಾಚಿತಂ, ಶಿಕ್ಕಿತಂ-: ೨ ಉಟ್ಟಿಯಲ್ಲಿಡಲ್ಪಟ್ಟದ್ದು'' 
(ಸಿದ್ಧಾಂತಿ. ೩೪೭). ([ಸಂ.1 

ಶಿಕ್ಯೋತ್ಸವ €ನಾ). ಕೃಷ್ಣಜನ್ಮಾಷ್ಟಮಿಯ ಮರುದಿನದಂದು ಹಾಲು, ಮೊಸರು | 4 
ಮತ್ತು ಬೆಣ್ಣೆಯ ಮಡಕೆಗಳ ನೆಲುವನ್ನು ತೂಗುಹಾಕಿರುವ ಮಂಟಪದಲ್ಲಿ 
ಕೃಷ್ಣನ ಮೂರ್ತಿಯನ್ನಿಟ್ಟು ನಡೆಸುವ ಉತ್ಸವ, - ಮೆರವಣಿಗೆ : (೪. 

(ಸಂ. 

ಶಿಕ್ಷ (ನಾ). ೧. ಉಪಾಧ್ಯಾಯ ; ಗುರು : ವಿಖ್ಯಾತನಚಳಿತಂ ಶಿಕ್ಷನೆನಿಕುಮರ್ಕನ 
ದೆಸೆಯೊಳ್‌ (ಜಾತತಿ. ೯-೧೭). ೨. ದಂಡಿಸುವವನು ; ಶಿಕ್ಷಿಸುವವನು: | ಆ 
"ದುಷ್ಟಶಿಕ್ತ' ಪರಾ. ಸಂ.) 


ಹ 


5 


ಶಿಕ್ಷಣಮಾಧ್ಯಮ (ನಾ). 


ಶಿಕ್ಲಾಕ್ರಮಣ (ನಾ). ತರಬೇತಿಯ ಹತೋಟಿ 


ಶಿಕ್ಪಾಕ್ರಮಣ 


ಶಿಕ್ಷಕ (ನಾ). ೧. ಉಪಾಧ್ಕ್ಮಾಯ ; ಗುರು : “"ಕಲ್ಲಾಯ್ತೆನೆಂದು ವಿದ್ಯಾಶಿಕ್ಷಕಂ'' 


(ಕಬ್ಬಕ್ಕೆ. ೩೫) ; ಒಕ್ಕಣಿಕೆಗಳನ್ನು ಎಲ್ಲೆಲ್ಲಿ ಹ್ಮಾಗೆ ಉಪಯೋಗಿಸಬೇಕೆಂಬ ವಿಷಯದಲ್ಲಿ 
ಶಿಕ್ಷಕನು ಹುಡುಗರಿಗೆ ಚೆನ್ನಾಗಿ ತಿಳಿಸಿಕೊಡಬೇಕು (ಮುಂಬಯಿ. ೪-೮೪); ಸದಾಶಿವರಾಯರು 
. . ೬ ಸರಕಾರಿಶಾಲೆಯ ಶಿಕ್ಷಕರಾದರು (ಇಂಚಾಪ. ೬-೧೯). ೨. ದಂಡಿಸುವವನು ; 
ಶಿಕ್ಷಿಸುವವನು: "ದುಷ್ಟಶಿಕ್ಬಕ' ಪರಾ. ೩. ಕಲಿಯುವವನು. ೪. [ಜೈನ] 
ಶಿಕ್ಲಾವ್ರತಗಳನ್ನು ಬೋಧಿಸುವವನು :ನಾಲ್ಪಾಸಿರದೈನೂಅಯೃದಿಂಬರ್‌ ಶಿಕ್ಷಕರುಂ 
ಒಂಭೈಸಾಸಿರ್ವರವಧಿಜ್ಞಾನಿಗಳುಂ (ಆದಿಪು ೧೬-೪೦ ವ) ;ಎರಡುಲಕ್ಕೆಯ ಪತ್ತುಸಾಸಿರದ 
ನಾಲ್ನೂರ್ವರ್‌ ಶಿಕ್ಷಕರುಂ ಇಚ್ಛಾಸಿರ್ವರವಧಿಜ್ಞಾನಿಗಳುಂ (ಚಂದ್ರಪು. ೧೫-೮೧ ವ). [ಸಂ.1 


ಶಿಕ್ಷಕವೃತ್ತಿ (ನಾ). ಉಪಾಧ್ಮಾಯನ ಕೆಲಸ : ಶಿಕ್ಷಕವೃತ್ತಿಯ ಪಾವನಯಾತ್ರೆಯ 


ಕೊನೆಯ ಮೆಟ್ಟಿಲನು ಹತ್ತಿ ನಿಂದೆ (ಇಂಚಾಪ. ೫೪-೫೮). [ಸಂ] 


ಶಿಕ್ಷಕಿ (ನಾ). ವಿದ್ಧೆಯನ್ನು ಕಲಿಸುವವಳು ; ಉಪಾಧ್ಯಾಯಿನಿ : ಸುಮತಿ... 


ಹೆಣ್ಣುಮಕ್ಕಳ ಸಾಲೆಯಲ್ಲೇ ಶಿಕ್ಪಕಿಯಾಗಿದ್ದಾಳೆ (ಆಜೋಲೀ. ೭೩). (ಶಿಕ್ಷಕ 4 -ಇೃ) 


ಶಿಕ್ಷಣ (ನಾ). ೧. ತಿಳಿಯುವಿಕೆ ; ಕಲಿಯುವಿಕೆ ; ಜ್ಞಾನಾರ್ಜನೆ : ವ್ಯಕ್ತಿ 


ಕಟ್ಟಿಕೊಂಡು ಬರುತ್ತಿರುವ ಅನುಭವವೇ ಶಿಕ್ಷಣ. ಈ ಶಿಕ್ಷಣಕ್ಕೆ ಆಧಾರ ಜೀವನ 
(ಶಿಕ್ತದ. ೨). ೨. (ವಿದ್ಕೆಯನ್ನು) ಕಲಿಸುವಿಕೆ ; ಬೋಧಿಸುವಿಕೆ. ೩. ತರಬೇತಿ ; 
ತರಪೇತು: ಅರೆ ಎಡೆ ಹಸ್ತಿಶಿಕ್ಷಣವಿಚಕ್ಷಣರಿಂದರೆ ಎಡೆ ಅಶೃಶಿಕ್ಷೆಯಿಂ 
(ಶಮದ. ೫೬ ಪ್ರಯೋ). ೪. ಶಿಕ್ಷಿಸುವುದು ; ದಂಡಿಸುವುದು: "ದುಷ್ಟಶಿಕ್ಸಣ' 
ಪರಾ. [ಸಂ.] 


ಶಿಕ್ಷಣಇಲಾಖೆ (ನಾ). ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದೆ ಪಠ್ಮಪುಸ್ತಕ, ಶಿಕ್ಷಕರೆ 


ನೇಮಕ ಮುಂತಾದ ವಿಷಯಗಳನ್ನು ನೋಡಿಕೊಳ್ಳುವ ಸರಕಾರದ ಒಂದು 
ಆಡಳಿತ ಶಾಖೆ :ಶಿಕ್ಷಣಇಲಾಖೆಯ ಪಠ್ಮಪುಸ್ತಕಸಮಿತಿಯು ಈ ಪುಸ್ತಕವನ್ನು ಹತ್ತನೆಯ 
ತರಗತಿಯ ಪಠ್ಮಪುಸ್ತಕವನ್ನಾಗಿ ಆಯ್ಕೆಮಾಡಿದೆ (ರೂಢಿ). (ಶಿಕ್ಷಣ 4 ಇಲಾಖೆ] 


ಶಿಕ್ಷಣಕೇಂದ್ರ (ನಾ). ತರಪೇತನ್ನು ನೀಡುವ ಮುಖ್ಯಸ್ಥಳ : ನೂತನರೀತಿಯ 


ಶಿಕ್ಷಣವನ್ನು ಉಪಾಧ್ಯಾಯರಿಗೆ ಕೊಡಲು ಶಿಕ್ಷಣಕೇಂದ್ರಗಳು ಹೆಚ್ಚಬೇಕು (ಶಿಕ್ತದ. ೧೩೯). 
[ಸಂ.) 


ಶಿಕ್ಷಣತಜ್ಞ (ನಾ). ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನುರಿತವನು: 


ಶಿಕ್ಷಣತಜ್ಞರೂ ಪೌರನೀಶಿವಿಶಾರದರೂ . . . ತಮ್ಮ ಓದಿನ ಪರಿಜ್ಞಾನವನ್ನು ತಮ್ಮ 
ಜೊತೆಯ ಜನರ ಯೋಗಕ್ಸೇಮಕ್ಕಾಗಿ ಬರೆದು ಪ್ರಸಾರಮಾಡಬೇಕು (ರಾಮರಾ. ೪೫). 
[ಸಂ.) 


3 | ಶಿಕ್ಷಣಮಂಡಲಿ (ನಾ). ಶಿಕ್ಷಣಕ್ಕೆ ಸಂಬಂಧಿಸಿದ ಆಗುಹೋಗುಗಳನ್ನೂ 


ನಿಯಮಾವಳಿಗಳನ್ನೂ ರೂಪಿಸಿ ವೃವಸ್ಥಿತಗೊಳಿಸುವ ಆಡಳಿತಸಂಸ್ಥೆ : 
ಶಿಕ್ಷಣಮಂಡಲಿಯ ಆದೇಶವನ್ನು ವಡೆಯಲಾಗಿದೆ (ರೂಢಿ). (ಸಂ. ಶಿಕ್ಷಣಮುಡಲೀ] 
ವಿದ್ಮಾಸಂಸ್ಥೆಗಳಲ್ಲಿ ಶಿಕ್ಷಣದ ಪ್ರಸಾರದ 
ಮಾಧ್ಯಮವಾಗಿ ಬಳಸುವ ಭಾಷೆ ಇತ್ಯಾದಿ : ದೇಶಭಾಷೆ ಶಿಕ್ಷಣ 


ಮಾಧ್ಯಮವಾಗಬೇಕು (ಗೃಹಎ. ॥॥. ಮುನ್ನುಡಿ). [ಸಂ.) 


ಶಿಕ್ಷಣವೇತ್ತ (ನಾ). ಶಿಕ್ಷಣದ ರೀತಿ, ಉದ್ದೇಶಗಳನ್ನು ಕೂಲಂಕಷವಾಗಿ 


ಬಲ್ಲವನು : ಪಠ್ಮವಸ್ತುವಿನ ರಚನೆ ಮತ್ತು ವ್ಯವಸ್ಥೆಯ ಕಡೆಗೆ ಶಿಕ್ಷಣವೇತ್ತರು ಹೆಚ್ಚಿನ 
ಗಮನಕೊಡುತ್ತಿದ್ದಾರೆ (ಶಿಕ್ಷದ. ೧೩೧). (ಸಂ. ಶಿಕ್ಷಣವೇತ್ತೃ। 


ಶಿಕ್ಷಣಶಾಖೆ (ನಾ). ಸಾರ್ವಜನಿಕಶಿಕ್ಷಣಕ್ಕೆ ಸಂಬಂಧಿಸಿದ ಆಡಳಿತವನ್ನುಳ್ಳ 


ವಿಭಾಗ : ಶಿಕ್ಷಣಶಾಖೆಯ ಮಂತ್ರಿಗಳು ಪ್ರವಾಸದಲ್ಲಿದ್ದಾರೆ (ರೂಢಿ). 
[ಸಂ. ಶಿಕ್ಷಣಶಾಖಾ। 


ಶಿಕ್ಷಣಶುಲ್ಕ (ನಾ). ವಿದೈೆಯನ್ನು ಕಲಿಯುವುದಕ್ಕಾಗಿ ಶಾಲೆಗೆ ಅಥವಾ 


ಗುರುವಿಗೆ ಕೊಡುವ ಹಣ : ಎಬ್ಕಾರ್ಥಿವೇತನದಿಂದ ಆ ಹುಡುಗನ ಶಿಕ್ಷಣಶುಲ್ಕ 
ಕಡಮೆಯಾಯುತು (ರೂಡ). ಸಂ.) 

; ತಿಮಿರವಡಗಿದ ಲೋಕ 
ಶೀಣ್ಷಾಕ್ರಮಣವಡಗಿದ ದಂತಿ ಕರ್ಮಭ್ರಮೆಗಳಡಗಿದ ಯೋಗಿ (ಬವ್ಕಾಆ. ೮-೨೪). [ಸಂ.) 


ಶಿಕ್ಸಾಗುರು 


ಶಿಕ್ಷಾಗುರು (ನಾ). ೧ ಉಪಾಧ್ಯಾಯ ; ಶಿಕ್ಷಕ : ಬರಲಿ ಕರೆ ಕೈತವದ 
ಶಿಕ್ಷಾಗುರುವನೆನುತವನೀಶ ದೂತರ ಹರಿಯಬಿಟ್ಟನು ಹರಿಯ ನಿಳಯಕೆ 
(ಕುವ್ಮಾಉ. 6-೪೭). ೨. ಧರ್ಮೋಪದೇಶ ನೀಡುವವನು ; ಧಾರ್ಮಿಕಗುರು. 

[ಸಂ.) 

ಶಿಕ್ಷಾಚಾರ್ಯತನ (ನಾ). ಗುರುವಾಗಿರುವಿಕೆ : ಹಿಡಿಹಿಡಿದುಕೊಂಡರ್ತಿಯಲಿ 
ಬೆಂಬಿಡದೆ ಶಿಕ್ಷಾಚಾರ್ಯತನದಲಿ ಜಡಿದು ಜಂಕಿಸಿ ಮುದ್ದುತನ ಮಿಗೆ ಮಾಯೆ 
ತನ್ನಂತೆ ನಡೆಯ ಕಲಿಸಿದಳಂಚೆವಿಂಡಿಗೆ (ಪ್ರಭುಲೀ. ೩-೬೨). (ಶಿಕ್ಷಾಚಾರ್ಯ *- - ತನ] 

ಶಿಕ್ಲಾಧ್ಯಕ್ಷ (ನಾ). ದಂಡನೆಮಾಡುವವನು ; ಪರಮೇಶ್ವರ : ತ್ರಾಹಿಮಾಂ 
ಜಗದುದಯರಕ್ಷ ಶಿಕ್ಪಾಧ್ಮಕ್ಷ ತ್ರಾಹಿಮಾ೦ (ಹಚಕಾ. ೫-೭೯). ([ಸಂ.] 

ಶಿಕ್ಷಾಪದ (ನಾ). [ಬೌದ್ಧ] ಧರ್ಮಸ್ವೀಕಾರ ಮಾಡುವವನು ಆಚರಿಸಬೇಕಾದ 
ನಿಯಮ ; ಶೀಲ : ಭಗವಂತನು ಶ್ರಾವಕರಿಗೆ ಶಿಕ್ಪಾಪದವನ್ನು ಅಕಾಲದಲ್ಲಿ ಆಜ್ಞೆ 
ಮಾಡಲಿಲ್ಲ (ಬುಡ್ಡಪ. ಮಿಲಿಂದ. ೧೦೩) ; "ಜೈನಶ್ರಾವಕರು ಪರಿಪಾಲಿಸಬೇಕು' ಎಂದು 
ವಿಮರ್ಶಕರು ತೋರಿಸಿಕೊಟ್ಟಿರುವ ಎಂಟು ""ಅಣುವ್ರತ''ಗಳಂತಯೇ 
ಬೌದ್ಧ ಉಪಾಸಕರಿಗೂ ಕೆಲವು ಶಿಕ್ಲಾಪದಗಳು ವಿಧಿಸಲಾಗಿವೆ (ತೀರ್ಥ. ೯೮). [ಸಂ.] 

ಶಿಕ್ಲಾರ್ಹ (ನಾ). ದಂಡನೆಗೆ ಯೋಗ್ಯವಾದುದು ; ಶಿಕ್ಷೆಗೆ ಅರ್ಹವಾದುದು : 
ಲೋಕದ ಕಣ್ಣಿನಲ್ಲಿ ಅದು ಅನ್ಮಾಯ ಅಕ್ಷಮ್ಮ ಶಿಕ್ನಾರ್ಹ ಎಂದು ಕಂಡುಬಂದರೂ 
.. . ಅಂಜದೆ ಉತ್ಸಾಹದಿಂದ ನೆರವೇರಿಸಿ ಕೃತಕೃತ್ಯನಾದವನು (ವೀರಯೋ. ೪1. ಮುನ್ನುಡಿ). 

[ಸಂ.) 

ಶಿಕ್ಸಾಲಯ (ನಾ). ಶಿಕ್ಷಣವನ್ನು ನೀಡುವ ಸ್ಥಳ ; ಪಾಠಶಾಲೆ : 
""ಶಿಕ್ಷಾಲಯಮದೋದುವಾಗಾರವಕ್ಕು'' (ಮಂಗಲಾ. ೫೯-೧೦). [ಸಂ.) 

ಶಿಕ್ಷಾವಚನ (ನಾ). ಬೋಧನೆಯ ಮಾತು ; ಉಪದೇಶದ ನುಡಿ : 
ಗುರುಶಿಕ್ಷಾವಚನಂಗಳಂ ಹೃದಯದೊಳ್‌ ಮಾಂಗಲ್ಮಗೀತಾಮೃತಸ್ತರಮಂ ಕರ್ಣ 
ದೊಳಾಂತು . . . ಮಣಿಶೃಂಗೋತ್ತುಂಗಮಂ ಮೌಳಿಯಂ ಶಿರದೊಳ್‌ ತಾಳ್ವಿದಂ 
(ಚಂದ್ರಪು. ೪-೨೫). (ಸಂ) 

ಶಿಕ್ಪಾವಿದ (ನಾ). ಆನೆ, ಕುದುರೆ ಮುಂತಾದ ಪ್ರಾಣಿಗಳನ್ನು ಶಿಕ್ಷಿಸಿ 
ಪಳಗಿಸುವವನು, - ತರಪೇತು ನೀಡುವವನು : ಇದು ಭದ್ರಾಶ್ವಂ ಶಿಕ್ನಾ 
ವಿದನಿದಚೊಳ್ತನ್ನ ಬಲ್ಮೆಯಂ ಮೆಚೆಯನೆ (ಮಲ್ಲಿಪು. ೯-೪೬). (ಸಂ. ಶಿಕ್ಲಾವಿದ್‌] 

ಶಿಕ್ಷಾವ್ರತ (ನಾ). [ಜೈನ] ಗೃಹಸ್ಥಾಶ್ರಮದಲ್ಲಿರುವ ಶ್ರಾವಕರು ಪಾಲಿಸಬೇಕಾದ 
ಸಾಮಯಿಕ, ಪ್ರೋಷಧ, ಅತಿಥಿಸಂಗ್ರಹ ಮತ್ತು ಸಲ್ಲೇಖನಗಳೆಂಬ ನಾಲ್ಕು 
ಪ್ರಕಾರದ ವ್ರತ : ವಿವಿಧ ಪ್ರಾಣಿಗಣಂಗಳೊಳ್‌ ಸಮತೆ . . . ಜೀವಿತಾಂತ್ಮದೆಡೆ 
ಯೊಳ್‌ ಸನ್ಕಾಸಮಂ ಮಾಬಟ್ಬುದೆಂಬಿವು ನೇರ್ಪಟ್ಟೆಸೆವನ್ನೆಗಂ ನೆಗಟ್ಟುವಂ ಶಿಕ್ಲಾವ್ರತಂ 
ನಾಲ್ಕುಮಂ (ಆದಿಪ. ೬-೯) ; ಶೀವ್ರೋಪವಾಸಮುಂ ದಾನವ್ರತಮುಂ ನಿಖಿಲ 
ಸಮತೆಯುಂ ಸನ್ಮಾಸವ್ರಜನಮುಮೆಂಬಿವು. ಶಿಕ್ಷಾವ್ರತಮಿದು ನಾಲ್ಕು 
ತೆಜನನೂನಾಗಮದೊಳ್‌ (ಶಾಂತಿಪು. ೧-೯೦). (ಸಂ. 

ಶಿಕ್ಷಾಶಾಸ್ತ್ರ (ನಾ). ವೇದಾಂಗಗಳಲ್ಲಿ ಒಂದು ; ಸ್ವರ, ವ್ಯಂಜನಗಳನ್ನು 
ಉಚ್ಚರಿಸುವ ವಿಧಾನ ಮುಂತಾದುವನ್ನು ತಿಳಿಸುವ ಶಾಸ್ತ್ರ; ೪ ಇದು 
ಮುಖ್ಯವಾಗಿ ವೇದಗಳಿಗೆ ಸಂಬಂಧಿಸಿದ ಪದವಾಗಿದ್ದು, ಈಚೆಗೆ ಎಲ್ಲಕ್ಕೂ 
ಅನ್ವಯವಾಗುತ್ತಲಿದೆ : ""ಧ್ವನಿಶಾಸ್ತ್ರ ; ಶಿಕ್ಷಾ(ಶಾಸ್ತ್ರ). (ಒಂದು ಭಾಷೆಯ) 
ಧ್ವನಿಪದ್ಧತಿ'' (11೧೧0೬೫. ಇಂಕಾ). [ಸಂ.) 

ಶಿಕ್ನಾಸೂತ್ರ (ನಾ). ಶಿಕ್ಷಾಶಾಸ್ತ್ರದ ನಿಯಮ ; ಉಚ್ಚಾರಣಾಕ್ರಮ : ಈಶಿಸಿ 
ಶಿಕ್ಪಾಸೂತ್ರದ ಲಕ್ಷಣಮಂ ಲೋಕರೂಢಿ ಕೆಡದವೊಲಜ್‌ವರ್‌ ಲಕ್ಷಿಪುದು ನುಡಿ 
ಗಳೊಳ್‌ ಬಹುಳಾಕ್ಷೇಪಣಮಿಲ್ಲದಿರೆಯುಮಲಿಯದ ಕೆಲವಂ (ಕಮದ. ೨೫೨). [ಸಂ.) 

ಶಿಕ್ಷಿಕೆ (ನಾ). ಉಪಾಧ್ಯಾಯಿನಿ ; ಶಿಕ್ಷಕಿ : ಒಬ್ಬ ಶಿಕ್ಷಿಕೆಯರೊಡನೆ ಹೋಗಿದ್ದೆವು 
(ಅನ್ನ. ೮೫). [ಸಂ. ಶಿಕ್ಷಿಕಾ) 

ಶಿಕ್ಷಿತ (ಗು). ೧. ಕಲಿತ ; ಬೋಧಿಸಲ್ಪಟ್ಟ. ೨. ತರಬೇತುಗೊಂಡ ; ಪಳಗಿದ. 
೩. ಚತುರತೆಯಿಂದ ಕೂಡಿದ. (ನಾ). ೪. ವಿದೈೆಯನ್ನು ಕಲಿತವನು ; 


೮೧೧೩ 


- 


0 


40 


45 


ಶಿಕ್ನೋಪಕರಣ 


ಶಿಕ್ಷಣ ಪಡೆದವನು : ಕೃತಮಣ'ಿವೊಡೆ ಸದ್ಗುರುಶಿಕ್ಷಿತನಪ್ಪವನಅಾಿಗುಂ 
(ಚಂದ್ರಪ. ೪-೨೪). ೫. ನಿಷ್ಣಾತ ; ಪ್ರವೀಣ : ""ಚತುರ;, ಕ್ಷೇತ್ರಜ್ಞ: . . . ಶಿಕ್ಷಿತಃ, 
ಪ್ರವೀಣ: - ಈ ೧೧ ಬಲ್ಲವಂ'' (ಹಲಾಯು. ೫೫-೧೮೦). ([ಸಂ.) 

ಶಿಕ್ಷಿತಾಯುಧ (ನಾ). ಶಸ್ತ್ರಪ್ರಯೋಗದಲ್ಲಿ ನಿಷ್ಣಾತನಾದವನು: "“ಸ್ವಹಸ್ತಃ;, 
ಶಿಕ್ಷಿತಾಯುಧಃ - ಈ ೨ ಕೆಯ್ದುವಿಡಿವವಂ'' (ಹಲಾಯು. ೬೧-೨೧೮). [ಸಂ.) 

ಶಿಕ್ಷಿಸು (ಕ್ರಿ). ೧. ಕಲಿಸು ; ಬೋಧಿಸು : ಶಾಸ್ತ್ರಂಗಳೊಳ್‌ ಪರಿಣತರ್‌ 
ನೀಮುಮಪ್ಪಿರಂತನಿತುಮನೀ ಕೂಸಿಂಗೋದಿಸಿ ಶಿಕ್ಷಿಸಿದುದಂ ತೋಜಾ್‌ದಿರಪ್ಪೊಡೆ ಕೂಸು 
ನಿಮ್ಮ ಮಗಳಪ್ಪುದು ನಿಶ್ಚಯಂ (ಸುಕುಮಾ. ೭-೪೫ ವ); ನಯದಿಂದಂ ತಾಯುಂ 
ತಂದೆಯುಮೊಳ್ಳನೆ ಶಿಕ್ಷಿಪಂತೆ ಮನುಜಾವಳಿಯಂ ನಯದಿಂ ಸಂಭೋದಿಸಿ 
(ಸಮಪ.೧-೨೯);ವಿದ್ಕೋಪವಿದೈೆಗಳನತಿಹೃದ್ಕಂಗಳನಾತ್ಮಜಂಗೆ ಶಿಕ್ಷಿಸುವಂತಾತೋದ್ಯರವ 
ಮುಣ್ಮೆ (ಚಂದ್ರಪು. ೪-೪). ೨. ತರಪೇತು ಕೊಡು ; ತಿದ್ದು: ಸಕಲಶಾಸ್ತ್ರಾಭ್ಮಾಸ 
ವಂಗೆಯ್ದಮೆಂದಿರ್ಪಮಿವರ್‌ ನಮ್ಮನತ್ಕಾಗ್ರಹದಿಂ ಶಿಕ್ಷಿಸಿ ಸಾಕ್ಷರಿಕರಂ ಮಾಟ್ರೊಡೆ 
ನಮ್ಮೊಲ್ಲದುದಾವುದೆಂದು . . . ಒಡಂಬಟ್ಟು (ಸುಕುಮು. ೨-೫೫ ವ) ;ದೀಕ್ಷೆಯೆನಗಿಲ್ಲ 
ಪಾಪಾತ್ಮನಂ ಪತಿಕರಿಸಿ ಕರುಣದಿಂ ಧರ್ಮಪಥಧಕೆ ಶಿಕ್ಷಿಸಿದೆ ನೀನೆ ಗುರುವು 
(ಚಿಬಪು. ೫೧-೨೧). ೩. ದಂಡಿಸು ; ಶಿಕ್ಷೆಕೊಡು : ಕಸದೊಡನೆ ಕೂಡಿ ಪೆರ್ಚಿದ 
ಸಸಿಯುಂ ಶಿಕ್ಷಿಸದ ಮಕ್ಕಳುಂ . . . ಒಪ್ಪಲಾರ್ಕುಮೆ ಕಡೆಯೊಳ್‌ (ಧರ್ಮಾಮೃ . ೨-೮೨): 
ಗಂಡಹೆಂಡಿರನತ್ಮುಗ್ರದಿ ಶಿಕ್ಷಿಸಲ್‌ ಪ್ರಜೆಗಳಂ ಭೂಪಾಲಕಂ ಬಾಧಿಸಲ್‌ (ಸೋಮೇಶ. ೨೯); 
ತನ್ನ ಸಹಜಮಲ್ಲದೆ ಪಿರಿದಲಂಕರಿಸಿಕೊಂಬವಳ್ನಿಲ್ಬಳೇ ಶಿಕ್ಷಿಸಿದೊಡೆ (ಜೈಮಿಭಾ. ೫-೫೭). 

[ಶಿಕ್ಷೆ * - ಇಸ್ಬು) 

ಶಿಕ್ಷೆ (ನಾ). ೧. ಕಲಿಕೆ ; ಜ್ಞಾನಾರ್ಜನೆ ; ವಿದ್ಮಾಭ್ಮಾಸ : ಆ ಸಮಯದಲಿ 
ಬಂದನೊಬ್ಬನು ಭೂಸುರನು ಸಕುತೂಹಲನು ಬಹುದೇಶಪರಿಯಟಣ ಪ್ರವಾಸಾಭ್ಮಾಸ 
ಶಿಕ್ಷೆಯಲಿ (ಕುವ್ಮಾಆ. ೧೧-೨). ಪಿ. ತರಬೇತು ; ಶಿಕಣ : ನೀರಿನಲ್ಲಿ ಸಂಚರಿಸುವ 
ಮಾನುಗಳು ಶಿಕ್ಷೆಯಿಲ್ಲದೆಯಿದ್ದಾಗ್ಕೂ . . . ವಿಚಿತ್ರಗಮನಗಳಿಂದ ಪ್ರಕಾಶಿಸುವವು 
(ಅರ್ಕಮು. ೪೭) ;ಒಳ್ಳೆಯ ಶಿಕ್ಷೆಯಲ್ಲಿ ಬೆಳೆದವನಂತೆ ನಡೆದುಕೊಳ್ಳುತ್ತಾನೆ (ಹೊಸಕ್ಸಿ. ೧). 
೩. ದಂಡನೆ; ದಂಡ : "ಶಿಕ್ಷೆ ಪಡೆ - ಈ ೨ ದಂಡಮೆಂಬುದು'' (ಹಲಾಯು. 
೧೩೭-೩೬) ;ಸಾಕ್ರತೀಸನು ನಾಸ್ತಿಕನೆಂದುನಿರ್ಣಯಿಸಿ, ವಿಷಕುಡಿಸಿ ಅವನನ್ನು ಕೊಲ್ಲಬೇಕೆಂಬ 
ಶಿಕ್ಷೆಯನ್ನು ವಿಧಿಸಿದರು (ಮುಂಬಯಿ. ೪-೧೮೨) ; ನಾಲ್ಕುವರ್ಷದ ಹುಡುಗ 
ಕಳ್ಳತನ ಮಾಡಿದರೆ ಅವನಿಗೆ ಯಾವ ಶಿಕ್ಷೆಯೂ ಇಲ್ಲ (ಜೀವಾತ್ಮ. ೨೬೫). 
೪. (ಶಿಕ್ಷೆ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು ಮತ್ತು ಜ್ಯೋತಿಷ ಎಂಬ 
ಆರುಬಗೆಯ ವೇದಾಂಗಗಳಲ್ಲಿ ಒಂದು ; ಶಿಕ್ಸಾಶಾಸ್ತ್ರ : ""ವೇದಾಂಗಷಟ್ವಯಂ 
ಶಿಕ್ಪಾದಿಗಳುಪನಿಷದಮೆಂಬುದದು ವೇದಾಂತ'' (ವಸ್ತುಕೋ ೩-೧೨) ; ಶಿಕ್ಷೆಯೇ 
ಉದಾತ್ತ ಅನುದಾತ್ತ ಸ್ವರಿತ ಪ್ರಚಯಗಳೆಂಬ ಚತುರ್ವಿಧಸ್ವರಕರಣಪೂರ್ವಕಮಾದ 
ಪದಪಾಳಿಕ್ರಮದಿಂ ವೇದಾಧ್ಮಯನಾದಿಕವ ಶಿಕ್ಷಿಸುವುದು (ವಿವೇಕ. ೪). 

ಶಿಕ್ಷೆಕೊಡು ಎ ದಂಡನೆಯನ್ನು ನೀಡು ; ಶಿಕ್ಷಿಸು : ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ 

ಕೊಡುವೆನೆಂಬ ಭಯದಿಂದಲೋ ಏನೋ ಎಲ್ಲರೂ ನಾನಲ್ಲ ತಾನಲ್ಲ ಎಂದುಬಿಟ್ಟರು 
(ಹಸುಹೊ. ೨೦೬). ಶಿಕ್ಷೆವಿಧಿಸು - ಶಿಕ್ಷೆಕೊಡು : ಅವನಿಗೆ ಗಲ್ಲಿಗೆತ್ತಬೇಕೆಂದು 
ಶಿಕ್ಷೆವಿಧಿಸಿರುವುದರಿಂದ, ಅವನಿದ್ದರೂ ಸತ್ತ ಕೂಟವೇ (ಕೆಲನೆ. ೧೮೩). (ಸಂ. ಶಿಕ್ಪಾ] 

ಶಿಕ್ಷೆಗೆಡು (ಕ್ರಿ). ಅಂಕೆಯಿಲ್ಲವಾಗು ; ದಂಡನೆಗೆಡು ; ಇನಿತುಂ ಮೋಹಂ... 
ಅಪ್ಪುದಖಿಂದನಿಯತಿಕೆಯಿಂದೆ ನಡೆಸಲ್ಮಿನಿತಾದುದು ಶಿಕ್ಷೆಗೆಟ್ಟ ಕಾರಣದಿಂದಂ 
(ಧರ್ಮಾಮೃ. ೨-೮೧). [ಶಿಕ್ಷೆ * ಕೆಡು) 

ಶಿಕ್ಷೆಗೆಯ್‌ (ಕ್ರಿ). ಕಲಿಸು ; ಬೋಧಿಸು : ತಾನುಮಾ ಮಾರ್ಗದೊಳತಿನಿಷ್ಠುರತೆಯಿಂ 
ಶಿಕ್ಷೆಗೆಯ್ಕುತ್ತುಂ (ಸುಕುಮೂ. ೨-೫೭ವ) ; ಆಚಾರ್ಯಂ ಶಿಷ್ಕನ ಶೀಲಾಚಾರಮನಣ್‌ತು 
ಶಿಕ್ಷೆಗೆಯ್ಬುದು (ಅಶ್ವಶಾ. ೧೦-೧). (ಶಿಕ್ಷೆ 3- ಕೆಯ್‌,) 

ಶಿಕ್ನೋಪಕರಣ (ನಾ). ಪಳಗಿಸುವ ಉಪಕರಣ,- ಸಲಕರಣೆ 
ಪಿಂಡಾನೆಗಳೊಂದುಗೂಡಿ ಶಿಕ್ಟೋಪಕರಣಂಬೆರಸು ಸುಳಿದೇಜುವ ಸುತ್ತಂ ಮೆಟ್ಟಿಸುವ 
ವಿಸಟಂಬರಿವ . .. ಆ ಧೋರಣರ್ನೆರೆನೆರೆದು (ರಾಜಶೇ. ೬-೧೧ ವ). (ಸಂ.) 


ಶಿಖಂಡ ೮೧೧೪ ಶಿಖರಿಣಿ 
ಶಿಖಂಡ (ನಾ). ೧. ತಲೆಯ ಎರಡೂ ಪಕ್ಕಗಳಲ್ಲಿ ಬಿಟ್ಟಿರುವ ಕೂದಲು ; ಶಿರಮನಿನರಶ್ಮಿಪದತಳಸರೋಜಮಂ ತಪನತಪ್ತಶಿಖರಾಗ್ನಿ . . . ಸುಡೆ 
ಚಂಡಿಕೆ ; ಶಿಖೆ : '"ಬಾಳಕರ ಶಿಖೆ ಶಿಖಂಡಂ ಚೂಳಾಖ್ಯಂ ಕಾಕಪಕ್ಷ (ಸುಕುಮು. ೪-೧೪) ; ಬೆಟ್ಟಗಳ ಗುಲಾಬಿಬಣ್ಣದ ಶಿಖರಗಳು ಉದಯಿಸುತ್ತಿದ್ದ 
ಮೆಂಬುದದಕ್ಕುಂ'' (ವಸ್ತುಕೋ. ೭೦-೨೧) ; ಚಂಚದ್ಭ _ಮರಚಲಶಿಖಂಡಂ . . . ,, ಸೂರ್ಯನ ಕಾಂತಿಯಲ್ಲಿ ಪ್ರಕಾಪಿಸುತ್ತಿದ್ದವು (ಮಲೆನಾ. ೧6). ೩. ಮರದ ತುದಿ : 
ಲೀಲೆಯಿಂ ಬಾಲಕನೆನೆ ಸುಳಿದಂ ಸ್ವೈರಚಾರಂ ಸಮಾರಂ (ರಾಜಶೇ. ೧೧-೭೭). ೨. ತೆಲೆ ;| | “ಖ್ರಾಗ್ರಂ (ತು), ಶಿಖರಂ, ಶಿರಃ - ಈ ೩ ಮರದ ತುದಿ'' (ಹಲಾಯು. ೩೦-೨೩). 
ಶಿರಸ್ಸು: ಸ್ವಸ್ತಿಸಕಲರಾಜಶಿಖಂಡಶೇಖರಾರ್ಚಿತಚರಣಾರವಿಂದನುಂ . . . ಎನಿಸಿದ | 5 ೪. ದೇವಾಲಯದ ಮಹಾದ್ವಾರದ ಮೇಲಿನ ಗೋಪುರ : ಪಲ್ಲವರ ಮತ್ತು 


ಶ್ರೀಮತ್ತಾರಾಪೀಡದೇವಂ. .. ಕಾರ್ಯಮಂ ಬೆಸಸಿರ್ಪಂ (ಕಾದಂಣಉ. ೨೫೮). ೩. ನವಿಲು 
ಮುಂತಾದ ಪಕ್ಷಿಗಳ ತಲೆಯ ಮೇಲೆ ಇರುವ ತುರಾಯಿ ; ಕೊಟ್ಟು. 
೪. ನವಿಲುಗರಿ : "“ಪ್ರಚಳಾಕಃ, ಶಿಖಂಡಃ - ಈ ೨ ಹೀಲಿ'' (ಹಲಾಯು. ೪೧-೮೯). 
[ಸಂ.] 

ಶಿಖಂಡಕ (ನಾ). ಎ ಶಿಖಂಡ ೧ : '"ಶಿಖಂಚಕಂ ಚೆಂಡಿಕೆಯದು'' (ಮಂಗರಾ. ೯೪-೬); 
ತೋರ ಮಾಮಿಡಿ ಶಿಖಂಡಕದಂತಿರೆ ಮಧ್ಯದಲ್ಲಿ ಕಂಗೊಳಿಪಳಿವಿಂಡು ತದ್ರಜಮೆ 
ಮೃದ್ರಜದಂತಿರೆ . . .  ಮಾಮರಮದೆಸಿವ್ಪತು ಮಾರನ ಮಲ್ಲನಂತೆವೋಲ್‌ 
(ರಾಜಶೇ. ೯-೫೬). (೫0.] 

ಶಿಖಂಡಮಂಡನ (ನಾ). ಮುಡಿಯಲ್ಲಿ ಧರಿಸುವ ರತ್ನ ; ಚೂಡಾಮಣಿ : 
ಲೋಕೈಕಮಿತ್ರಂ . . . ಇಳಾವಳಾಸಿನಿಯ ಶಿಖಂಡಮಂಡನದಂತಿರ್ದ ಶಿಖಂಡಮೆಂಬ 
ಮಂಡಳದೊಳಗೆ ಬರೆವರೆ (ಪುಪ್ಪಪು. ೫-೫೯ ವ). ಸಂ.) 

ಶಿಖಂಡಮಣಿ (ನಾ). ಇ ಶಿಖಂಡಮಂಡದ : ತನಗೆ ಪೊಡೆವಟ್ಟ ವಜ್ರಬಾಹುವಂ 
-.. ಆತ್ಮೀಯಶಿಖಂಡ [ಪಾಠಾಂ. ಶಿಖಂಡಮಂಡನ, ಶಿಖಂಡಿತ] ಮಣಿಮರೀಚಿಗಳಿಂ ನಿಜ 
ಪದಕಮಲದೊಡನೆ ವಸುಂಧರೆಯುಮನಳಂಕರಿಸಿದ ವಸುಂಧರೆಯುಮಂ ನಿಜಾನುಜೆಯಂ 
ಪರಸಿ (ಆದಿಪು. ೪-೨೪ ವ) ; ಕ್ಷಿತಿಗೆಯ್ದೆನ್ನ ಗುಣಂ ಶಿಖಂಡಮಣಿಯಾಯ್ತೆನ್ನನ್ವಯಂ 
ಲೋಕಪೂಜಿತಮಾಯ್ತು (ಪುಷ್ಪಪು. ೧೪-೧೨). ಸಂ.) 

ಶಿಖಂಡರತ್ನ (ನಾ). ಎ ಶಿಖಂಡಮಂಡನ : ಆಸ್ಮಾನಮಂಡಪಮಂಡನೀಭೂತ 
ಮಣಿಮಯಾಸನ ಪ್ರಾಚ್ಮಾಚಲಶಿಖಂಡರತ್ನಮಾಗಿರ್ದ ಕುಮಾರನಂ ಸಾರೆವಂದು . . . 
ಕುಳ್ಳಿರ್ದು (ಅದಿಪು. ೪-6 ವ). [ಸಂ] 

ಶಿಖಂಡಿ (ಗು). ೧. ಜುಟ್ಟನ್ನು ಹೊಂದಿರುವ ; ಚಂಡಿಕೆಯುಳ್ಳ. (ನಾ). 
೨. ಶಿಖಂಡವುಳ್ಳ ವ್ಯಕ್ತಿ ; ಜಟಾಧಾರಿ : ಹೇ ಶಿಖಂಡಿ ಹೇ ತ್ರಿದಂಡಿ ನಿನ್ನೊಡ 
ಚಾಮುಂಡೀತಾಂಡವಕ್ಕೆ ಹಾಸ್ಮಲಾಸ್ಮ ಬೆರಸುವ ರಣಚಂಡೀ (ಅರಳು. ೪೦೫-೫). 
೩. ನವಿಲು; ಮಯೂರ : ಶಿಖಂಡಿಕುಲಸ್ಪನಮಿತ್ತಲಿತ್ತ ಕೇಸರಿರವಮಿತ್ತಲಿತ್ತ 
ಮೆನುತಿರ್ಪ ರವಂ ನೆಗೆದತ್ತು ಸುತ್ತಲುಂ (ಕಾದೂ. ೧೫೬) ; ಶಿಖಂಡಿ ತಾಂಡವಕ್ಕಲಸಿದುದು 
. «. ಶರತ್ರೃಥಮಪ್ರವೇಶದೊಳ್‌ (ಜಗವ. ೪-೩೭). ೪. ಒಂದು ಬಗೆಯ ಹಾವು : 
""ರಾಜಿಲಃ, ಡುಂಡುಭಃ- ೨ ಎರಡುತಲೆಗಳುಳ್ಳ ಶಿಖಂಡಿಯೆಂಬಸರ್ಪಭೀದದ ಹೆಸರುಗಳು'' 
(ಸಿದ್ಧಾಂತಿ. ೭೨). ೫. ಸಪ್ತರ್ಷಿಗಳಲ್ಲಿ ಒಬ್ಬನ ಹೆಸರು. ೬. ದ್ರುಪದರಾಜನ 
ಒಬ್ಬ ಮಗ ; ೫ ಕಾಶಿರಾಜನ ಮಗಳಾದ ಅಂಬೆಯು ಭೀಷ್ಮನ ಮೇಲಿನ 
ಸೇಡುತೀರಿಸಿಕೊಳ್ಳಲು ಶಿವನನ್ನು ಕುರಿತು ತಪಸ್ಸು ಮಾಡಿ ಶಿಖಂಡಿ ಎಂಬ 
ಹೆಸರಿನಿಂದ ದ್ರುಪದರಾಜನ ಮಗನಾಗಿ ಜನಿಸಿದಳೆಂದು ಮಹಾಭಾರತದಲ್ಲಿ 
ಹೇಳಿದೆ : ಕೋಲು ಪಾರ್ಥನವಿವು ಶಿಖಂಡಿಯ ಕೋಲುಗಳು ತಾನಲ್ಲ (ಕುವ್ಠಾಭೀ. 
೧೦-೯೧). ೩. (ಆಲಂ) ಷಂಡ ; ನಪುಂಸಕ : ನಿನಗಾಜಿರಂಗದೊಳ್‌ ಸಾರಥಿ 
ಯಪ್ಫೊಡಪ್ಪುದು ಶಿಖಂಡಿಯೆ ನಿನ್ನೊರೆಗುಂತೆ ಗಂಡರಾರ್‌ (ಪಂಪಭಾ. ೮-೯೭) ; 
ಬೇಕಾದರೆ ಅವಳು ತನ್ನನ್ನು ಶಿಖಂಡಿಯೆಂದು ಭಾವಿಸಲಿ (ಭ್ರಮಾನ. ೧೯) ; ನಪುಂಸಕನಂತೆ 
ಮಾತನಾಡುವ ನೀನು ಶಿಖಂಡಿಯೇ ಆಗಿಹೋಗು (ಕೊನಷ್ಟೈ. ೨೦೮). (ಸಂ. ಶಿಖಂಡಿನ್‌] 

ಶಿಖಂಡಿಕೆ (ನಾ). ಇ ಶಿಖಂಡ ೧ : “ಶಿಖಾ, ಕಾಕಪಕ್ಷ, ಶಿಖಂಡಿಕಾ - ಈ ೩ 


ಚಂಡಿಕೆ'' (ಹಲಾಯು. ೮೮-೩೭೮). (ಸಂ. ಶಿಖಂಡಿಕಾ। 
ಶಿಖಂಡಿತಾಂಡವ (ನಾ). ನವಿಲಿನ ಕುಣಿತ ; ಜಾಗರ : ಉತ್ಕಶಿಖಂಡಿ 
ತಾಂಡವಮನೋಹರಮುಜ್ವಲರತ್ನರಾಜಿರಾಜತ್ಯ್ಮಟಕಂ . . . ಒಪ್ಪುಗುಂ ಕುಮುದ 


ಪಾಂಡುರಮಾ ವಿಜಯಾರ್ಧಪರ್ವತಂ (ಆದಿ ೧-೬೩). ([ಸಂ.1 
ಶಿಖರ (ನಾ). ೧. ತುದಿ ; ಅಗ್ರಭಾಗ. ೨. ಬೆಟ್ಟದ ತುದಿ, - ಅಗ್ರಭಾಗ : 


- 


0 


20 


25 


30 


35 


ಚೋಳರ ದೇವಾಲಯಗಳ ಶಿಖರಗಳು ದ್ರಾವಿಡನಮೂನೆಯ ಮುಖ್ಯಉದಾಹರಣೆಗಳು 
(ಭಾರದ. ೪೯೨). ೫. [ನಾಟ್ಕ] ಅಸಂಯುತಹಸ್ತಮುದ್ರೆಗಳಲ್ಲಿ ಒಂದು ಬಗೆ ; 
೫ '"ಮುಷ್ಟಿಹಸ್ತದಲ್ಲಿ ಹೆಬ್ಬೆರಳನ್ನು ಮೇಲಕ್ಕೆತ್ತುವುದು'” (ಲಾಸ್ಮರಂ. ೨೨೯ 
ಗದ್ಮಾನುವಾದ); ಧರಿಸಲ್‌ ಮುಷ್ಟಿಸ್ಟಸ್ತಿಕಕರಮೆಂದುಂ ನೃತ್ತಹಸ್ತಮಕ್ಕುಂ ಮತ್ತಂ 
ಏರಿದುಂ ಸ್ವಸ್ತಿಕವೇಳೆಯೊಳೆರಡುಂ ಶಿಖರಾಖ್ಯ ಹಸ್ತಮಕ್ಕುಂ ಕಪಿತ್ತ೦ (ಲಾಸ್ಕರಂ. ೨-೭೨); 
ನಾಟ್ಮಶಾಸ್ತ್ರದಲ್ಲಿ ಹೇಳಿರುವ ಅಸಂಯುತಹಸ್ತಗಳು ಯಾವುವೆಂದರೆ - ೧. ಪತಾಕ 
೬ ೬೬.೮. ಶಿಖರ (ಆಭಾನ್ಯ ೪೭). [ಸಂ] 

ಶಿಖರಣೆ "ಸೀಕರಣೆ' ನೋ. 

ಶಿಖರಿ (ಗು). ೧. ಶಿಖರವನ್ನುಳ್ಳ ; ತುದಿಯನ್ನು ಹೊಂದಿರುವ. (ನಾ). 

ಬೆಟ್ಟ ; ಪರ್ವತ : ಸಮರೈಕಮೇರುವಿನ ಭುಜಶಿಖರಂಗಳ್‌ ಕುಲಶಿಖರಿ 
ಶಿಖರಂಗಳಂತಾದುವು (ಪಂಪಭಾ. ೨-೩೯ ವ) ; ದಿನಲಕ್ಷ್ಮೀಕಾಂತೆ . . . ಎಯ್ತರ್ಪಲ್ಲಿ 
ಕಾಲಿಂ ನವಮಣಿವುಯಮಂಜೀರಕಂ ನುಣ್ಣುತಂ ತೀವಿ ನಿಜಪ್ರದ್ಕೋತದಿಂ 
ಪಶ್ಚಿಮುಶಿಖರಿಶಿರೋಬಭಾಗದೊಳ್‌ ಬಿಟ್ಟುದೆಂಬಂತಿನಬಿಂಬಂ ರಂಜಿಸಿತ್ತು 
(ಕಾದಂಪೂ. ೫೦೭). ೩. ಮರ ; ವೃಕ್ಷ : "“ವೃಕ್ಷಃ, ಅಂಥ್ರಿಪ;, ಕ್ಸಿತಿರುಹಃ, ಶಿಖರೀ 
- .. ದ್ರುಮಃ ಪಾದಪಃ - ಈ ೧೯ ಮರಂ'' (ಹಲಾಯು. ೨೯-೨೬). ೪. ತಲೆಯ ಮೇಲೆ 
ಕೊಟ್ಟುಳ್ಳ ಒಂದು ಬಗೆಯ ಪಕ್ಷಿ ; ಕೊಟ್ಟುಕ : "“ಶಿಖರಿಯೆನೆ ಕೊಟ್ಟುಕಂ'' 
(ಮಂಗರಾ. ೫೧-೬). ೫. ಒಂದು ಬಗೆಯ ಗಿಡ ; ಅಪಾಮಾರ್ಗ ; ಉತ್ತರಣೆ : 
""ಉತ್ತರಣೆ ಶಿಖರಿಯಪಾಮಾರ್ಗಮೆನಿಸಿಕ್ಕು'' (ಮಂಗರಾ. ೩೮-೨೬). ೬. ಮುಚ್ಚುಳ : 
““ಉದ್ಭಟಂ ಕರಬೋನಮಕ್ಕದಅ ಮುಚ್ಚಳಂ ಶಿಖರಿಯಕ್ಕು'' (ಮಂಗರಾ. ೬೨-೨೪). 
೭. ಕಾಡು ; ಅರಣ್ಮ. ೮. ಬಂಗಾರ ; ಚಿನ್ನ : ""ಅರಣ್ಕ ಕಾಂಚನ ಕುಜ ಪರ್ವತಂ 
ಶಿಖರಿಯಕ್ಕು'' (ನಾನಾರ. ೬೬). ೯. ಒ೦ದು ಬಗೆಯ ಮಲ್ಲಿಗೆ. ೧೦. ಗೋಂದು ; 
ರಾಳ. ೧೧. ಒಂದು ಬಗೆಯ ಜಿಂಕೆ : ಕೋಡಗಂ ಶಿಖರಿ ಪೇರುಡು ಮುಂಗುಲಿ 
- - - ಮೊದಲಾದನೇಕಮೃಗಮಿರ್ಪವು ತದ್ಗಹನಾಂತರಾಳದೊಳ್‌ (ಶ್ರಿಪುವಿ. ೨೭-೨೩). 

ಸಂ. ಶಿಖರಿನ್‌] 

ಶಿಖರಿಣಿ (ನಾ). ೧. ಶ್ರೇಷ್ಠಳಾದ ಹೆಂಗಸು ; ಉತ್ತಮ ಸ್ತ್ರೀ. ೨. ಸಕ್ಕರೆ, 
ಮೊಸರು ಮುಂತಾದುವುಗಳನ್ನು ಬೆರಸಿ ತಯಾರಿಸುವ ಒಂದು ಬಗೆಯ 
ಸಿಹಿಯಾದ ದ್ರವಪದಾರ್ಥ ; ಸೀಕರಣೆ : ಶಿಖರಿಣಿ ಲವಂಗಂ ನಾಗೋರ್ವೀರುಹ 
ಕುಸುಮಮಲ್ಲಂ ಮೆಟಸು ಸ್ಕೆಂಧವಂ ಬೆಲ್ಲಂ ಪತ್ರಂ ತ್ರುಟಿಯಿನಿತುಮಂ ಕೂಡಿ ಮೊಸರೊಳ್‌ 
ಶಿವಾಲಾಕ್ಷಾಕ್ಸಾದ್ರೇಕ್ಟುರಸಮಿವಣಅಿಂ ಧೂಪಿಸಿ ಹಿಮಾಂಶುವಿಂದಂ ವೇಧಂಗೆಯ್ಗೆ 
ಶಿಖರಿಣಿಯಕ್ಕುಂ ಪೆಸರೊಳ್‌ (ಲೋಕೋಪ. ೮-೫೪) ; ಇದು ಮಜ್ಜಿಗೆ ತಾನಿದು 
ಶಿಖರಿಣಿಯೆನುತುಂ ತಿಂಬಿದಿಂಬಿ ತಂದೇತೆದರಬಲೆಯರ್‌ ಸಿರ್ಪುಗಳಿಂ (ಸುಕುಮಾ. 
೧೧-೩೧); ಹುಳಿದಾಳಿದ ಸಾಜು ಶಿಖರಿಣಿ ಬಹುಕೂಟದಳೆದ ನಿಂಬೆಯ ಹಣ್ಣ ಸವಿದು 
ಗಳಿಲನೆ ಬಡಿಸಲೊಗ್ಗರಣೆಯಿಂಗಿನ ಕಂಪು ಸುಳಿದುದು ಬಹಿ:ಸ್ಮಳಕೆ (ಮೋಹತ. ೩-೫೩). 
೩. ನಾಭಿಯಿಂದ ಎದೆಯವರೆಗಿರುವ ಕೂದಲಿನ ಸಾಲು ; ಬಾಸೆ. ೪. ಒಂದು 
ಬಗೆಯ ದ್ರಾಕ್ಷಿ. ೫. ಒಂದು ಬಗೆಯ ಸಸ್ಮ. ೬. ಒಂದು ಬಗೆಯ ಮಲ್ಲಿಗೆ. 
೭. [ಛಂದ] ವರ್ಣಛಂದಸ್ಸಿನ ಇಪ್ಪತ್ತಾರು ಬಗೆಯ ಛಂದಸ್ಸುಗಳಲ್ಲಿ, 
ಹದಿನೇಳು ಅಕ್ಷರಗಳುಳ್ಳ ಅತ್ಮಷ್ಟಿಯೆಂಬ ಛಂದಸ್ಸಿನ ಒಂದು ವೃತ್ತ : ವನಂ 
ಧಾತ್ರೀಚಕ್ರಂ ಸುರಪಪವನಂ ಶೀಶಕರನಬ್ದನಾಭಂ ಭೂತೇಶಂ ನೆಲಸಿ ನಿಲೆ 
ವಿಶ್ರಾಂತಿಯವಜೊಳ್‌ ಮನಂಗೊಂಡಾಚ್‌ಂಬೀಯೆಡೆಯೊಳಿರೆ ಕರ್ಣಾಮೃತರಸಂ 
ಜನಾನಂದಂ ಛಂದಂ ಶಿಖರಿಣಿ ಮದೇಭೇಂದ್ರಗಮನೇ (ಛಂದೋಂಬು. ೨-೧೬೫) ; ಯಮಂ 
ನಂ ಸಂ ತೋರಲ್‌ ಶಿಖರಿಣಿಯದೊಂದಲ್‌ ಭಲಗಮುಂ (ಕೈಪಿಡಿ. ೮೫). [ಸಂ. ಶಿಖರಿಣೀ] 


ಪಿ. 


ಶಿಖರಿದಶನ 


ಶಿಖರಿದಶನ (ನಾ). ದಾಳಿಂಬೆಯ ಬೀಜದಂತೆ ಹೊಳೆಯುವ, ಚೂಪಾಗಿರುವ 
ಹಲ್ಲು : ಶಿಖರಿದಶನದ್ಕುತಿಯ ಬೆಳ್ನಗೆಯ ಸೂಸಲೆನೆ. . . ತಿಳಿನೀರ ತುಂತುರ್ವನಿಗಳೆಸೆ 
ದಿರ್ದುವು (ಜೈಮಿಭಾ. ೩೦-೧೧). 1.) 

ಶಿಖರಿದಾವರೆ (ನಾ). ಒಂದು ಬಗೆಯ ತಾವರೆ ; ಬೆಟ್ಟದಾವರೆ : ಸುರಗಿ ಪುನ್ನಾಗ 
ತಮಾಲ ಕುರವಕ ಶಿಖರಿದಾವರೆ , , . ನಿನ್ನ ಬರವ ಪಾರ್ದವು (ಭೈರಸೂ ಓ ೨೬೬). 

[ಶಿಖರಿ 4 ತಾವರೆ (ಆ ತಾಮರೆ)] 

ಶಿಖರಿಶಿಖರ (ನಾ). ಬೆಟ್ಟಿದ ಅಗ್ರಭಾಗ, - ತುದಿ : ಅಂತು ವೃಷಭೇಶ್ವರಂ 
ತ್ರಿಲೋಕಶಿಖರಿಶಿಖರಶೇಖರಾಯಮಾನನುಂ ಕ್ರಮೋನ್ನತನುಮಾಗಿ . . . ನೆಲಸಿರ್ದಂ 
(ಅವಿಪು. ೧೬-೫೧ ವ) ; ಆ ಶಿಖರಿಶಿಖರಮೆ ಕಳನಾಗಿಯುಂ ವನದೇವತಾಪೇಟಕಮೆ 
ನೋಟಕರಾಗಿಯುಂ (ಚಂದ್ರಪು ೫-೭೭ ವ). (ಸಂ.] 

ಶಿಖಸ್ತು "ಶಿಕಸ್ತು' ನೋ. 

ಶಿಖಾ "ಸಿಕ್ಕಾ' ನೋ. 

ಶಿಖಾಕಲಾಪ, ಶಿಖಾಕಳಾಪ (ನಾ). ಉರಿಯ ಗುಂಪು ; ಜ್ವಾಲೆಯ ಸಮೂಹ: 
ಅಸಹ್ಮಶೋಕಪಾವಕಶಿಖಾಕಲಾಪಸಂತಪ್ತಮಾನಮಾನಸನುಂ ಭಗ್ನಮನೋರಥನುಮಾಗಿ 
ಭಗೀರಥಂ ಬಂದು (ಆಜಪು ೧೦-೩೧ವ). ಶಿಖಾಕಳಾಪ : ಆತಂಗೆ ತದುತ್ತಿತಶಿಖಿಶಿಖಾ 
ಕಳಾಪಪ್ರಶಮನದರ್ಶನದಿಂದೊಂದು ತಿಂಗಳಾಯುಷ್ಕಂ (ಆದಿಪು ೨-೪೩ ವ); ಉರಿದುದು 
ರಾಯರಾಯಪುರವಾ ಪುರವಜ್ನಿಶಿಖಾಗಳಾಪವಾ ಪರಿದುವೆ ಕಾಂಚಿಯತ್ತಲೆನುತಂ 
(ಎಕ. ೪, ಬೇಲೂರು. ೧೭-೪೯ ; 1136). [ಸಂ.) 

ಶಿಖಾಕಳಾಪ 'ಶಿಖಾಕಲಾಪ' ನೋ. 

ಶಿಖಾಚಕ್ರ (ನಾ). ""ಮಸ್ತಕದಲ್ಲಿರುವ ಚಕ್ರ'' (ಅಏಂಡೇ. ಕೋಶ) : ಎನ್ನ ಶಿಖಾಚಿಕ್ರದಲ್ಲಿ 
ಶೂನ್ಮೆಲಿಂಗವಾಗಿ ಮೂರ್ತಿಗೊಂಡಾತ ಬಸಮ್ಣಾ (ಮಡಿಮಾ. ೩೭-೫೩) ;ಎನ್ನ ಶಿಖಾಚಿಕ್ರದಲ್ಲಿ 
ಅಖಂಡಬೆಳಗನೊಳಕೊಂಡು ಬೆಳಗುತಿರ್ಪಿರಯ್ಕಾ ನೀವು (ಅಖಂಡೇ. ೨೬೧-೮೨). [ಸಂ.) 

ಶಿಖಾಮಣಿ (ನಾ). ೧. ಮುಡಿಯಲ್ಲಿ ಧರಿಸುವ ಆಭರಣ ; ಚೂಡಾಮಣಿ : 
ಉಷ್ಣೀಷಪಟ್ಟಂ ಶಿಖಾಮಣಿಯಿಂ ಕಂಧರಮಾರದಿಂ ನೊಸಲುದಾರಾಶ್ವತ್ನಪತ್ರಾಂಕದಿಂ 
ಅಲಂಕೃತನಾಗಿಯುಂ (ಶಾಂತಿಪು ೧೦-೫೮). ೨. ಶ್ರೇಷ್ಠ ವ್ಯಕ್ತಿ ಅಥವಾ ವಸ್ತು: 
ಶ್ರೀ ಮಜ್ಜನಭವನಮನಖಲಾಮರನರಖಚರಚಕ್ರವರ್ಶಿಸ್ತುತಮಂ ಮೂಮೆ ಬಲಗೊಂಡು 
ಭವೃಶಿಖಾಮಣಿಯೆನಿಸಿದ ಸರಸ್ವತೀ ಮಣಿಹಾರಂ (ಆದಿಪು. ೪-೧) : ಶ್ರೀಮತ್ಸಮಸ್ತಲೋಕ 
ಶಿಖಾಮಣಿ (ಜನಾಲೆ. ೧-೧). (೫.1 

ಶಿಖಾಮೊಹರು (ನಾ). ನಿರೂಪಗಳಿಗೆ ಅಧಿಕಾರಯುಕ್ತವಾಗಿ ಒತ್ತಲ್ಪಡುತ್ತಿದ್ದ 
ರಾಜಚಿಹ್ನೆಯುಳ್ಳ ಮುದ್ರೆ : ಶಿಖಾಮೊಹರು ರುಜುವಿನಿಂದ ಬರೆದುಕೊಟ್ಟ ಶಾಸನ 
(ಚತ್ರಪಾ. ೧೦) ; ರಾಜಚಿತ್ನೆಗಳಾದ ಪಟ್ಟದ ಕತ್ತಿ ಮತ್ತು ಶಿಖಾಮೊಹರುಗಳನ್ನು ಆ 
ಚಾಮರಾಜರಿಂದ ತೆಗೆದುಕೋ (ಒಡೆಕ. ೫೯). (4- ಮರಾ. ಶಿಕ್ಕಾ ಮೋಹೋರ್‌) 

ಶಿಖಾವಟ್ಟು (ನಾ). ಹೇಳಿಕೊಡುವುದು ; ಬೋಧನೆ : ನಿಜವಾಗಿ ಹೇಳು, 
ನಂಜಪ್ಪನವರು ನನ್ನ ರುಜು ಹಾಕಿ, ನಿನಗೆ ಶಿಖಾವಟ್ಟು ಮಾಡಲಿಲ್ಲವೇ ? (ಕಲನೆ. ೬೫). 

(ಆ ಪಾರ. ಶಕಾವತ್‌ - ದೂರು ; ಅರ, ಹಿಂ. ಶಿಕಾಯತ್‌ ಎ ನಿಂದೆ, ದೂರು) 

ಶಿಖಾವಲ, ಶಿಖಾವಳ (ಗು). ೧. ಜುಟ್ಟನ್ನು ಹೊಂದಿರುವ ; ಶಿಖೆಯಿರುವ. 
(ನಾ). ೨. ನವಿಲು : ""ಮಯೂರ;, ಬರ್ಹಿಣಃ . . . ಶಿಖಾವಲಃ [ಪಾಲ. ಈ), 
ಶಿಖೀ. ಕೇಕಿ, ಮೇಘನಾದಾಮಲಾಸೀ - ೯ ನೌಲಿನ ಹೆಸರುಗಳು'' (ಸಿದ್ಧಾಂತಿ. ೧೬೨). 
ಶಿಖಾವಳ: ೨. "'ಕೇಕೀ, ಶಿಖೀ, ಶಿಖಂಡೀ . . ಶಿಖಾವಳಃ, ಶ್ಕಾಮಕಂಠ (೭) - ಈ 
೧೦ ನವಿಲ್‌'' (ಹಲಾಯು. ೪೦-೮೮). (ಸಂ. 

ಶಿಖಾವಳ "ಶಿಖಾವಲ' ನೋ. 

ಶಿಖಾವುತ್ರ (ನಾ). ಮೊಹರುಸಹಿತವಾದ ಜವಾಬು, - ಉತ್ತರ : ದೇವರಾಜ್ಕೆಯ್ಮ 
ನವರ ಬಳಿಗೆ ಅರ್ಜಿ ಬರಸಲಾಗಿ ದಳವಾಯಿ ದೇವರಾಜ್ಕೆಯ್ಕ್ಯನವರು ಅಪ್ಪಣೆ ಕೊಟ 
ಶಿಖಾವುತ್ರ ಮಲ್ಲರಾಜ್ಕೆಯ್ಮನವರಿಗೆ ಬರಶಿದ ವಿವರ (ಹೈದರ. ೨೨). 

[ಶಿಖಾ (< ಸಿಕ್ಕಾ) * ಆ ಉತ್ತರ] 
ಶಿಖಾಸರ (ನಾ). ಪಟ್ಟದ ಚಿಹ್ನೆಯಾಗಿ ಧರಿಸುವ ರಾಜಮುದ್ರೆಯಿರುವ ಹಾರ: 


೮೧೧೫ 


10 


- 


5 


= 


40 


4s 


ಶಿಖಿಗ್ರೀವ 


ಪಟ್ಟದಲ್ಲಿ ಚಿಕ್ಕಕ್ರಿಷ್ನರಾಜವಡೇರಿಗೆ ಶಿಖಾಸರಾ ಹಾಕಿ ದೊಡ್ಡ ವೋಲಗವಾಗಿ 
(ಹೈದರ. ೩೭) ; ಈ ದಿನ ರಾತ್ರಿಯಲ್ಲಿ ಕಟ್ಟಳೆಯ ಮೇರೆಗೆ ಓಲಗವು ಬೆಳೆದ ನಂತರ . . . 
ಶಿಖಾಸರವನ್ನೂ ದಫ್ತರವನ್ನೂ ಸಹ ಪೂಜಿಸಿ (ಮಹಾವಂ. 1 ೩೮) ; ನಿನ್ನನ್ನಾಳುವ 
ಮಹಾರಾಜನಿಗೆ ಮೇಲಾಳ್ತನದ ಮುದ್ರೆಯ ಶಿಖಾಸರವಾಗಿರುವ ಮಹತೃರ್ತವ್ಯ್ಮ 
ಭಾರಗಳ ಈ ಹಳೆಯ ಪಯ್ಕದವರ ಮಹಾಸಭೆಯ ಸಭಾಸನ್ನರೃದಲ್ಲಿ ಬಾಯ್ದೆರೆದು 
(ಮಂತ್ರಶ. ೭೦-೮). [ಶಿಖಾ (ಆ ಸಿಕ್ಕಾ) + ಸರ) 

ಶಿಖಾಸೇವೆ (ನಾ). ಬೆಂಕಿ ಕಾಯಿಸಿಕೊಳ್ಳುವುದು : ಕಳಿದರೀ ಚಂಡಾಂಶು 
ವಂಶೋಜ್ವಲರು ಬಳಿಕಾ ಹಿಮಸಮಯವನು . . . ತಳಿರ ತಗಡಿನ ಮನೆಗಳಲಿ ತಳಿಗಳ 
ಶಿಖಾಸೇವೆಯಲಿ (ತೊರರಾ. ೩-೨-೫). (ಸಂ. ಶಿಖಾಸೇವಾ] 

ಶಿಖಾಸ್ರಜ (ನಾ). ಮುಡಿಗೆ ಧರಿಸುವ ಹೂವಿನ ದಂಡೆ : ಸುರುಚಿರಕುಂದಬೃಂದದ 

ಶಿಖಾಸ್ರಜಮೆಂಬಿವನಬ್ದಸೂತ್ರದಿಂ ವಿರಚಿಪ ಮಾಲೆಗಾರ್ತಿಯರ ಮಂತಣಮೊಪ್ಪುಗುಂ 
(ರಾಜಶೇ. ೨-೧೦೪). (ಸಂ. ಶಿಖಾಶ್ರಜ್‌) 

[ಶಿಖಿ (ಗು). ೧. ತುದಿಯಿರುವ. ೨. ಜುಟ್ಟುಳ್ಳ ; ಚಂಡಿಕೆಯುಳ್ಳ. (ನಾ). 
೩. ಜುಟ್ಟು ; ಚಂಡಿಕೆ : `"ಕಾಕಪಕ್ಷಂ ಶಿಖಿ ಶಿಖಂಡಕಂ ಚಂಡಿಕೆಯದು'' 
(ಮಂಗರಾ. ೯೪-೬) ; ಈ ತೀರ್ಥವು ವಿರಾಟ್ಟುರುಷನೆ ಹಿಖಿಯ ಗಂಟಿನ ಧಾರೆಯಲ್ಲಿ 
ಹುಟ್ಟಿತೆನಲು (ಆರ್ಕಮಾ. ೧೦). ೪. ನವಿಲು ; ಮಯೂರ : ಶಿಖಿನಾದಭೀತ 
ಫಣಿವರ್ಜಿತ ಚಂದನೆಭೂಜರಾಜಿಯಿಂದೊದವಿದ ರಾಗದಿಂದವನಭೀಕ್ಷಿಸುತಾಂ 
ಚಿಡಿಸುತ್ತವಿ)ರ್ವಿನೆಂ (ಉಡಂಪೂ. ೭೨೨) ; ಗಿನಿಶಿಖರದಿ ಶಿಖೆಯನೆಶ್ರಿ ಶಿಖಿಯ ಕೇಕೆ 
ಕರೆವುದು (೪೦೪. ೪೦೫-೧ು. ೫. ಬೆಂಕಿ ; ಅಗ್ನಿ : ಶ್ರೀದಾಳಾಮೇಲ್ಮಿಖ ಮೇಲೆ ಸರ್ಪದ 
ಮಹಾದನ್ತಾಗ್ರದುಳ್ಸಲ್ಪವೊಲ್‌ ಸಾಲಾಮ್ಪಾಲ ತಪೋಗ್ರದಿನ್ತು ನಡದೊಂ ನೂಲ್‌ಣ್ಬು 
ಸಂವತ್ಸರಂ (ಎಕ. ೬ ೨೨-೧ ; ಸು. 700) ; ಆತಂಗೆ ತದುತ್ತಿತಶಿಖಿಶಿಖಾಕಳಾಪ 
ಪ್ರಶಮನದರ್ಶನದಿಂದೊಂದು ತಿಂಗಳಾಯುಷ್ಕಂ (ಆದಿಪು ೨-೪೩ ವ) ; ರವಿ ಕಂದಿ 
ಜಲನಿಧಿ ಬತ್ತಿ ಶಿಖಿ ಹಿಮಂದಳೆದ ದಿನದೊಳು ಸತ್ಮನಿಧಿ ಹರಿಶ್ಚಂದ್ರರಾಯನ 
ವಾಕ್ಕದೊಳು ಹುಸಿಗಳು ಮೊಳೆಯವು (ಹಚಕಾ. ೨-೧೪) ; ಆತ್ತಲಿತ್ತಲು ಹನುಮ ತಿರುಗಲು 
ಮುತ್ತಿತಮರಾರಿಗಳು ಶಿಖಿಯನು ಶಲಭ ಕವಿವಂತೆ (ಕೌಶಿರಾ. ೧೧-೨೬). ೬. ಮರ ; 
ವೃಕ್ಷ : ""ತರು ಶಾಖಿ ಪಾದಪಂ . . . ಕುಟಮನೋಕಹಂ ಶಿಖಿ ವೃಕ್ಷಂ'' (ವಸ್ತುಕೋ. 
೩೦-೧. ೭. ಒಂದು ಬಗೆಯ ಮರ ; ಚಿತ್ರಕ. ೮. ದ್ವಿಜ; ಬ್ರಾಹ್ಮಣ. 
೯. ನವಗ್ರಹಗಳಲ್ಲಿ ಒಂದು; ಕೇತು : ""ಕೇತುಸ ಶಿಖೀ- ಈ ೨ಕೇಶುವಿನ ಪೆಸರು'' 
(ಹಲಾಯು. ೯-೪೯). ೧೦. ಮಂಗಳಗ್ರಹ ; ಆಂಗಾರಕ. ೧೧. ಧೂಮಕೇತು ; 
ಬಾಲಚುಕ್ಕೆ. ೧೨. ಒಂದು ಬಗೆಯ ಲೋಹ ; ತಾಬ್ರು : ""ನವಿಲೊಳಗ್ನಿಯೊಳು 
ತಾಂಬ್ರದೊಳು ವಕ್ರನೊಳು ವೃಕ್ಷದೊಳು ಚೂಡದೊಳು ಕೇತುವಿನೊಳಕ್ಕು ಶಿಖಿಯೆಂಬ 
ನಾಮಂ'' (ಮಂಗಲಾ. ೧೪೭-೩೯). ೧೩. ಮರದ ತುದಿ. ೧೪. ತಲೆ ; ಶಿರಸ್ಸು. 
೧೫. ತಲೆಯ ರಕ್ಷಣೆ! ಹಾಕಿಕೊಳ್ಳುವ ಉಕ್ಕಿನ ಟೋಪಿ. ೧೬. ಕಾಳೋರಗ; 
ಕೃಷ್ಣಸರ್ಪ. ೧೭. ಮೂಲಿಕೆ : ""ಅಂಗಾರಕ ಪಾದಪಾಗ್ರ ನವಿಲಾನಲ ಸೀಸಕ 
ತಾಮ್ರ ಕೇತು ಕಾಳೋರಗ ವಿಪ್ರ ಚೂಡ ಶಿರ ಮೂಲಿಕೆಗಂ ಶಿಖಿಯೆಂಬ ವಾಚಕಂ'' 
(ನಾನಾರ. ೪). ೧೮. ಸಿಡಿಲಿನ ಬೆಂಕಿ : ''ಗೋಯೆನಲು ವಜ್ರವೆಂಬುದಕ್ಕದಜ ದನಿ 
ಸ್ಫೂರ್ಬಥುಯೆನಿಕ್ಕದಜ ಜ್ವಾಲೆ ಶಿಖಿ[ಪಾಠಾಂ. ಬಿ ]ಯೆಂದೆನಿಕ್ಕುಂ'' (ಮಂಗರಾ. ೧೩-೫). 
೧೯. [ಗಣಿತ] ಮೂರು ಎಂಬ ಸಂಖ್ಯೆಯ ಸಂಕೇತ : ಶಿಖಿ, ತ್ರ (ತಯಗ), 
ಮೂರ್ತಿ, ಶಂಕುನೇತ್ರ, ತ್ರಿಪುರ . . . ಇಂತಿನಿತುಂ ೩ಕ್ಕೆ ಹೆಸರು (ವ್ಯವಹಾ. ೧೦-೧೬). 
೨೦. [ಛಂದ] ಎರಡು ಗುರುಗಳ ನಡುವೆ ಒಂದು ಲಘು ಬರುವ ಗಣ ; 
ರಗಣ : ಗುರು ಮೂಯಾಗಿಲ ಧಾತ್ರಿ ಮುಂತೆರಡು ಬಿಣ್ಬಿಂ ತೋಯಮಾದ್ಕಂತದೊಳ್‌ 
ಬರೆ ವಕ್ರಂ ಶಿಖಯೊಂಡು ಕೊಂಕು ಕಡೆಯಿಂದಾ ಮಾರುತಂ (ಛಂದೋಂಬು. ೧-೩೮). 

[ಸ೦. ಶಿಖನ್‌) 
ಶಿಖಿಗ್ರೀವ (ನಾ). ೧. ನವಿಲಿನ ಕೊರಳು : (6. ೨. ಮೈಲುತುತ್ತ : “'ತುತ್ಮಾಂ 
ಜನಂ, ಶೆಖಿಗ್ರೀವಂ . . . ಕರ್ಪರೀ - ೫ ತುತ್ತಾಂಜನದ ಪೆಸರು ಛದ್ದಾಂತಿ. ೩೦೫). 
ಗಂ.] 


ಶಿಖತೆ 


ಶಿಖತೆ (ನಾ). ಉರಿ; ಕಾವು : ಹಲವು ತೆರದಿ ನುಡಿ . . . ಚಲುವರಸ ನಿನ್ನನಗಲ್ಹ 
ಚಿಂತೆಯ ಶಿಖಿತೆಯಿಲ್ಲ? (ಚಿಕಸ. ೫೫). (ಸಂ. ಶಿಖಿತಾ) 

ಶಿಖಿಧ್ವಜ (ನಾ). ೧. ನವಿಲನ್ನು ಪತಾಕೆಯಾಗುಳ್ಳವನು ; ಷಣ್ಮುಖ. 
೨. ಒಬ್ಬ ರಾಜನ ಹೆಸರು ; ಮಯೂರಧ್ವಜ : ಎಲ್ಲಮಂ ವಾಚಿಸೆಂದಾ ಶಿಖಿಧ್ವಜ 
ನಾಡಲಾ ವಿಪ್ರನಿಂತೆಂದು ತನ್ನ ವೃತ್ತಾಂತಮಂ ವಿವರಿಸಿದನು (ಜೈಮಿಭಾ. ೨೬-೩೨). 

[ಸಂ.] 

ಶಿಖನಯನ (ನಾ). ಅಗ್ನಿಯನ್ನು (ಮೂರನೆಯ) ಕಣ್ಣಾಗುಳ್ಳವನು ; ಶಿವ : 
ಇಲ್ಲಿಗರೆಗಾವುದದಿ ಶಿಖಿನಯನ ಕಪಿಲೇಶಲಿಂಗದಭಿಷೇಕಕ್ಕೆ ಭಕುತಿಯಿಂದೊರ್ವ 
ಪನ್ನೊಂದುಸಾಸಿರಕುಂಭ ಕ್ಷೀರವನು ಎಜೆಯಲು (ಪ್ರೌಢರಾ. ೨೧ ೬). [ಸಂ.) 

ಶಿಖಿನೇತ್ರ (ನಾ). ಎ ಶಿಖಿನಯನ. (ಸಂ.] 

ಶಿಖವಟ್ಟೆ (ನಾ). ಬೆಂಕಿಯ ಮಾರ್ಗ, - ವಲಯ : ಸೋಮರವಿಯಗ್ನಿಯಪ್ಪಾ 
ಮೂಮಟುನಯನದಿಂ ಕಾಮಹರ ಕಲ್ಪಿಸಿದನತುಳಬಲಕ್ಕೆದುವಂ ಆ ಮಹಾಚಕ್ರರೂಪಂ 
ಚಂದ್ರನಾದಿತ್ಯವಳಯ ಶಿಖಿವಟ್ಟೆಯೆನಲು (ಲಶಿಚಿಂ. ೧೧-೪). (ಶಿಖಿ * ಬಟ್ಟೈ) 

ಶಿಖವಾಹನ (ನಾ). ನವಿಲನ್ನು ವಾಹನವನ್ನಾಗುಳ್ಳವನು ; ಷಣ್ಮುಖ : 
““ಶರಜನ್ಮಂ ಗುಹಂ . . . ಶಿಖಿವಾಹನಂ ಸ್ಕಂಧಂ ಕುಮಾರಂ ಷಡಾನನಂ ವಸ್ನಿಜಂ 
ತಾರಕರಿಪು ಸ್ವಾಮಿ ಕಾರ್ತಿಕೇಯಂ'' (ಮಂಗರಾ. ೫-೧೬) ; ಕರೆದು ಸಿಂಹಾಸನದ ಸನ್ನಿಧಿಗೆ 
ಗಜಮುಖನನುರಗಕಂಕಣದ ಕರದಿಂ ಶಿಖಿವಾಹನನ (ಪಾಠಾ. ನವಿಲನಡರ್ದನಂ | ಶಿರವ 
ತಡವುತ್ತೆ (ಭಾವಚಿಂ. ೧-೩೪). ([ಸಂ.] 

ಶಿವಿಶರ (ನಾ). ಅಗ್ನಿಮಂತ್ರವನ್ನು ಅಭಿಮಂತ್ರಿಸಿ ಬಿಡುವ ಬಾಣ ; 
ಅಗ್ನೇಯಾಸ್ತ್ರ : ಧನಂಜಯ ಕೊಂದರೆನ್ನಾಣೀಕೆಯರಸನ ತಂದು ಕೊಡು ಬೇಗದಲಿ 
ಉಪಸಂಹರಿಸು ಶಿಖಿಶರವ (ಕುವ್ಮಾಆ. ೧೧-೩೫). ([ಸಂ.) 

ಶಿಖೆ (ನಾ). ೧ ಮೊನಚಾದ ತುದಿ ; ಚೂಪಾದ ಭಾಗ. ೩ ಜುಟ್ಟು ; ಚಂಡಿಕೆ: 
*"ಶಿಖಾ, ಕಾಕಪಕ್ಸ;, ಶಿಖಂಡಿಕಾ - ಈ ೩ ಚೆಂಡಿಕೆ'' (ಹಲಾಯು. 66-೩೭೮). ೩. ನವಿಲಿನ 
ಜುಟ್ಟು ; ಕೊಟ್ಟು : ""ಶಿಖಾ, ಚೂಡಾ - ಈ ೨ ನವಿಲ ಕೊಟ್ಟು'' (ಹಲಾಯು. 
೪೧-೮೯) ; ಗಿರಿಶಿಖರದಿ ಶಿಖೆಯನೆತ್ತಿ ಶಿಖಿಯ ಕೇಕೆ ಕರೆವುದು (ಆರಳು. ೪೦೫-೧). 
೪. ತುದಿ ; ಅಗ್ರಭಾಗ. ೫. ಮೊಲೆಯ ತೊಟ್ಟು ; ಕುಚಾಗ್ರ: ""ಕುಚಮುಖಂ, 
ಚೂಚಕಂ, ವೃಂತಂ, ಶಿಖಾ - ಈ ೪ ಮೊಲೆಯ ಕೊ(ತೊಗ)ಟ್ಟು'' (ಹಲಾಯು. ೮೭-೩೭೨). 
೬. ಉರಿ ; ಜ್ವಾಲೆ : ಜೃಂಭತ್ಕೋಕೀವಿಯೋಗಾನಲವಿಪುಲ ಶಿಖಾಜಾಲ 
ಮುತ್ತಾಲನೃತ್ತಾರಂಭಕ್ನುಚ್ಮದ್ದಿರೀಶಪ್ರಚುರತರಜಟಾಮಾಲಮಾಶಾಂಗನಾ 
ಕಾಸುಂಭಾರಕ್ತೋತ್ತರೀಯಂ ಮಸಗಿತು (ಚಕವಿ. ೬-೮). ೩. ಕಿರಣ ; ರಶ್ಮಿ. 
೮. ಕಾಂತಿ ; ಪ್ರಕಾಶ ; ""ಅಗ್ನಿಯ ವಿಶಾಲಕಾಂತಿದ್ಕೋತಿ ಜ್ಯೋತಿಸ್ಸುಹೇತಿ 
ಶಿಖೆಯರ್ಚಿ ಪ್ರಭಾಖ್ಯಮಕ್ಕುಂ'' (ಮಂಗಲಾ. ೧೪-೮). ೯. ಕಾಮಜ್ವರ. ೧೦. ಮರದ 
ಶಾಖೆ ; ಕೊಂಬೆ. ೧೧. ತಲೆ ; ಮಸ್ತಕ : ಶುದ್ಧಪ್ರಸಾದವ ಶಿಖೆಯಲ್ಲಿ ಧರಿಸಿದೆ 
(ಘನವ. ೬೯-೫೩). (ಸಂ. ಶಿಖಾ। 

ಶಿಗ್ರು (ನಾ). ೧. ಒಂದು ಬಗೆಯ ಮರ ; ನುಗ್ಗೆ : ""ಕತಕಂ ಪ್ರಸಾದನಂ..... ಶಿಗ್ರು 
ಶೋಭಾಂಜನಕಂ'' (ವಸ್ತುಕೋ. ೩೫-೧೩). ೨. ತರಕಾರಿ ; ಕಾಯಿಪಲ್ಲೆ: "'ಶಾಕಂ, 
ಹರಿತಕಂ, ಶಿಗ್ರು - ೩ ಪಲ್ಕ, ತರಕಾರಿ'' (ಸಿದ್ದಾಂತಿ. ೨೮೪). (ಸಂ.] 

ಶಿಡಕು "ಸಿಡುಕ್ಕು' ನೋ. 

ಶಿತ (ಗು). ೧. ಹರಿತವಾದ ; ಚೂಪಾದ : ತಣಿವಂತಿರೆ ರಸದಿಂ ಬುಧರಣಿಯರ 
ಮೆಸಗುವುದು ಸುಕವಿ ಸತ್ಮೃತಿಯನಣಂ ಗುಣವರ್ಮನಾಗಿ ಶಿತಮಾರ್ಗಣದಂತು 
ಚ್ಚಳಿಪದಿರ್ಪಿನಂ ಖಳವಚನಂ (ಪಷ್ಪಪು. ೧-೬೦). ೨. ಬಡವಾದ; ನಿಶ್ಶಕ್ತವಾದ. 
(ನಾ). ೩. ಬಡವಾದುದು ; ಸೊರಗಿದುದು : ರಾಗಭರಪರಿಲಿಪ್ತಮಾನಸಯೋಗ 
ದಿಂದ್ರಿಯಗಳಲಿಯಖಳೋದ್ಕೋಗವನು ವಿರಚಿಸುತಲೆಲ್ಲ ಶಿತಂಗಳಾಗಿಹವು 

[ಸಂ.) 

ಶಿತಶೂಕ (ನಾ). ೧. ಒಂದು ಬಗೆಯ ಧಾನ ;ಯವೆ ; ಜವೆ : ""ಶಿತಶೂಕ:, ಯವಃ 
— ೨ ಯವೆಗಳೆಂಬ ಧಾನ್ಯದ ಹೆಸರುಗಳು'' (ಸಿದ್ಧಾಂತಿ. ೨೭೮). ೨. ಗೋದಿ. ಸಂ.) 


(ಕಿಮ್ಮಶಾಂ. ೬ :೪೦). 


೮೧೧೬ 


25 


ಶಿಥಿಲ 


: ಆ ವ್ರತ ಶಿತಾಸಿ 
ಮಿಥ್ಕಾತೃಮಂ ನೆಟ್ಟನುತ್ತಮ 


ಶಿತಾಸಿ (ನಾ). ಹರಿತವಾದ ಕತ್ತಿ ; ಚೂಪಾದ ಖಡ್ಗ 
ಸಂಸಾರವ್ರತತಿಚ್ಛಿದುರಮಕ್ಕುಂ (ಶಾಂತಿಪು. ೭-೭) : 
ಸಮ್ಮಕ್ತಶಿತಾಸಿಯಿಂದಮಿಟ್‌ (ಜೀವಸಂ. ೧೫೪-೬).  [ಸಂ.) 

ಶಿತಾಸ್ತ್ರ (ನಾ). ಹರಿತವಾದ ಬಾಣ : ಕಡಿದೊಡೆ ಕಡುಪಿಂದಂ ಕಿಡಿಕಿಡಿಯಾಗಿ 
ಶಿತಾಸ್ತನಿಕರಮಂ ಪ್ರತಿವಿಂಧ್ಯಂ ಕಡಿದವನ ರಥಮನೊರ್ಮೆಯೆ ಕಡಿದಂ ತಲೆಯುವು 
ನದೊಂದು ದಾರುಣಶರದಿಂ (ಪಂಪಭಾ. ೧೨-೬೪). (ಸಂ. 

ಶಿತಿ (ಗು). ೧. ಬಿಳಿಯ ಬಣ್ಣದ ; ಬಿಳುಪಾದ. ೨. ಕಪ್ಪುಬಣ್ಣದ ; ಕಪ್ಪಾದ: 
ಶ್ರೀಗಿರಿಜಾಪ್ರಿಯರ್‌ ಶಿತಿಸಿತಚ್ಛವಿಗಳ್ನುತಕೌಸ್ತುಭಸ್ಫುರದ್ಭೋಗಿವಿಭೂಷಣರ್‌ 

; ಸು. 1160) ; ಇಂದುಮುಖಿ ಮೃಗವಿಲೋಚನೆ . . . 
ಭೃಂಗೀಬೃಂದಶಿತಿಕೇಶವಿಳಸಿತೆ ಚೆಂದವ್ವೈ ವಿನೂತೆಯಾದಳಖಿಳೋರ್ವ್ವರೆಯೊಳ್‌ 
(ಎಂಗ. ೩೨೭-೫೯ : 1181). (ನಾ). ೩. ಕಪ್ಪುಬಣ್ಣ ; ಶ್ಯಾಮಲವರ್ಣ : "ಶತಿ 
ಕೃಷ್ಣಮಸಿತಂ ಮೇಚಕಂ ಕಾಳಮೆನೆ ಕಪ್ಪಿಗಕ್ಕುಂ'” (ಮಂಗರಾ. ೧೩೧-೨೧). ([ಸಂ.1 

ಶಿತಿಕಂಠ (ನಾ). ೧. ಕಪ್ಪಾದ ಕೊರಳು ; ನೀಲಕಂಠ : ಭವದ ಗರಳವ ಗುಡಿಯ 
ಶಿತಿಕಂಠದೊಳು ಶಮಿಸಿ ನವಜಾತಚಿತ್ತದೊಳು ಜೀವ ರಮಿಸೆ (ಮಲೆದೇ. ೪೬-೧). 
೨. ಕಪ್ಪಾದ ಕೊರಳುಳ್ಳವನು ; ನೀಲಕಂಠ ; ಶಿವ : ಕಳಶಸಂಭವಂ . . . 
ಅರ್ಚಿತಶಿತಿಕಂಠನುಮಾಹುತಿಹುತಾಗ್ನಿಹೋತ್ರನುಂ ಪೂಜಿತಧರಾಮರನುಂ 
ನೀರಾಜಿತರಥತುರಗನುಮಾಗಿ ರಜತರಥಮನೇಜ್‌ (ಪಂಪಭಾ. ೧೧-೧೩೨ ವ) ; 
ಶಿತಿಕಂಠನಾಮಪೂರಿತವಾಕ್ಕಫೃತನಿರೀಕ್ಷಿತನಯನ ಮಣಿಮುಕುರಮಧ್ಯಬಿಂಬಿತವದನಂ 
(ಹಚಕಾ. ೪-೫೮) ; ಶಿವ ಶಿತಿಕಂಠ ಶಂಭು ಶಶಿಶೇಖರ (ಶಂಕಶ. ೩೨). ೩. ನವಿಲು, [ಸಂ.] 

ಶಿತಿಕಂಠಬರ್ಹ (ನಾ). ನವಿಲಿನ ಗರಿ ; ನವಿಲುಗರಿ : ಬಾಲಕರೆಸೆದರ್‌ . . . 
ಚಿತ್ರಕುಸುಮಮಯವನಮಾಲರ್‌ ಶಿತಿಕಂಠಬರ್ಹಶೀರ್ಷರ್‌ (ಜಗವ. ೩-೭೫). [ಸಂ.) 

ಶಿತಿಕಂಠಬಾಣ (ನಾ). ಶಿವಮಂತ್ರದಿಂದ ಅಭಿಮಂತ್ರಿಸಲ್ಪಟ್ಟ ಬಾಣ : 
ವೀರಲಕ್ಷ್ಮಣ ಖಳನ ಮಾಯವ ಗೆಲಿದನಾ ಶಿತಿಕಂಠಬಾಣದಲಿ (ಕೌಶಿರಾ. ೨೨-೬೩). 

[ಸಂ.1 

ಶಿತಿಕಾಕ (ನಾ). ಒಂದು ಬಗೆಯ ಕಾಗೆ ; ಡೊಂಬಕಾಗೆ : ""ಶಿತಿಕಾಕಂ ವನಾಶ್ರಯಂ 
ಮಾಕುಳಿ ದ್ರೋಣಮಾ ಕಾಕೋಳಮೆನೆ ಕಾಡ ಕಾಗೆ'' (ಮಂಗರಾ. ೫೧-೪). [೫ಂ.) 

ಶಿತಿಗಲ, ಶಿತಿಗಳ (ನಾ). ಎ ಶಿತಿಕಂಠ ೨ : ಶಿತಿಗಲನು ಶಿವಜಂಗಮಾಕಾರ 
ದಿಂದೈದುತತಿಕರುಣದಿಂದೆಮ್ಮ ಬಡತನವ ಪರಿಹರಿಸಿ. .. ಪೋದನು (ದುರಪು ೨೯-೨೧). 
ಶಿತಿಗಳ: ಸತತಸರ್ವಾವಿಘ್ನಕಧಿಪತಿಯುಯಂದೊಡಾ ಶಿತ£ತಿತಗಳನ ಕವಿಗಳುಂ 


(ಎಕೆ. 1. ದಾವಣ. ೩೫-೧ 


ಪೆರೆದಲೆಯನೆಂದು ಗಣಪತಿಯ ಬಗೆಯದೆಯಿಹರು (ನವಮೋ. ೧-೧೧). (ಸಂ. 
ಶಿತಿಗಳ 'ಶಿತಿಗಲ' ನೋ. 
ಶಿತಿಶ್ವೇತ (ನಾ). ಬಿಳುಪುಮಿಶ್ರಿತವಾದ ಕಪ್ಪುಬಣ್ಣ ; ಕಂದುಬಣ್ಣ : '"ಶಿತಿಶ್ವೇತ 


ಮನೆ ಶ್ಮೇನಿಯನೆ ಕುಮುದವರ್ಣಂ'' (ಮಂಗರಾ. ೧೩೧-೨೨). ([ಸಂ.1 

ಶಿತಿಸಾರಕ (ನಾ). ಒಂದು ಬಗೆಯ ಮರ ; ತೂಬರೆ : "ತಿಂದುಕಃ, ಸ್ಫೂರ್ಜಕಃ, 
ಕಾಲಸ್ಕಂಧಃ, ಶಿತಿಸಾರಕಃ - ೪ ತುಂಬರಗಿಡ, ತೂಬರೆಗಿಡ'' (ಸಿದ್ಧಾಂತಿ. ೧೨೦). (ಸಂ.] 

ಶಿತ್ರ (ನಾ). ಒಂದು ಬಗೆಯ ಆಯುಧ : ಐವತ್ತಾರ್ರುದೇಶಾಧೀಶ್ವರರಾದ ಆನ್ಕಿಜ 
ಸುಲದಿ ಕಂಬುಕಂಟಿ ಕುಲಿಶಾವನ ಶಿತ್ರಾ ನಂದಿಕೋಲು ಸಂಗಮೇಶ್ವರನ ನುಡಿಗೆ ಸಬಳ 
ಶಾಶ್ವಿಕ ಸಯಲ್ಲಿ ಕತ್ತಿ. . . ಮೊದಲಾದಾ ಬತ್ತೀಶಾಯುಧಾಶಕ್ತ ಸಮರ್ತಕರಾದಾ 

(2 

ಶಿಥಿಲ, ಶಿಥಿಳ (ಗು). ೧. ಸಡಿಲವಾದ ; ಅಳ್ಳಕವಾದ : ಉತ್ಸವದಿಂದ 
ಹಾಸ್ಕರಸಮಾ ಮಧುರೋಕ್ತಿಗಳಿಂದಮಲ್ತೆ ಬೀಭತ್ಸರಸಾಂತರಂ ಶಿಥಿಲಬಂಧನದಿಂ 
(ಕಎಿರಾ. ೨ ೧೦೦). ೨. ದೃಢವಲ್ಲದ ; ಜೋತುಬಿದ್ದ : ಸುಕ್ಕು ನಿರಿನಿರಿಯಾಗಿ 
ಬತ್ತಿದ ತೊವಲ್‌ ಪತ್ತಿ ಬಿಗಿದೆಲ್ವುಗೂಡಿನಾ ಶಿಥಿಲಕಂಕಾಲತೆಯ . . . 
ಅಸ್ಲಿ ಪಂಜರದಂತೆಮೋಲಸ್ಥಿರಸ್ತವಿರೆಯಂ ಕಂಡು (ಶ್ರೀರಾಮಾ. ೨೧-೫೪೭). 
೩. ಬಡವಾಗಿರುವ; ಕೃಶವಾಗಿರುವ: ತಿಧಿಲಮಧ್ಯದ ಲಘುಶ್ವಾಸದತ್ಯಸಮರಾಗಾಧರದ 
ಗೂಢನಾಭಿಯ ಮಾಜ್‌ ಕೊಬ್ಬಿದ ನಿತಂಬಯುಗದ . . . ಅನಾಮಿಕೆಯರು 


(ಎಕ. ೩೪1. ಗುಬ್ಬಿ. ೭೪-೨೦ ; ಸು. 1776). 


ಶಿಥಿಲಗೊಳ್ಳು 


(ಹಚಕಾ. ೭-೩). ೪. ಜೀರ್ಣವಾದ : ದೊಡ್ಡೇಶ್ವರ (ನೊಳಂಬೇಶ್ವರ) ದೇವಾಲಯದ 
ದಕ್ಷಿಣಭಾಗದ ಗೋಡೆಯ ಮೇಲೆ ವರುಣಶಿವಭಟಾರರ ಹೆಸರನ್ನುಳ್ಳ ಒಂದು 
ಶಿಧಿ ಲಶಾಸನಮೊಂದಿದೆ (ನೊಳಂಬ. ೧೨೦). ೫. ಕಟ್ಟದಿರುವ ; ಬಿಚ್ಚಿದ. 
೬. (ತೊಟ್ಟಿನಿಂದ) ಕಳಚಿದ ; ಬೇರ್ಪಟ್ಟ. ೭. ಶಕ್ತಿಗುಂದಿದ ; ಬಲಹೀನವಾದ. 
ಆ. ಕರಗಿದ ; ಲೀನವಾದ. ೯. ಅಸ್ಪಷ್ಟವಾದ ; ಅಸ್ಫುಟವಾದ : "ಶಿಥಿಲಾಕ್ಷರ' 
ಪರಾ. (ನಾ). ೧೦. ದೃಢವಲ್ಲದುದು : ಪುರುಷನ ಲಿಂಗ ಶಿಥಿಲಮಾದೊಡಂ 
ಘನವಹುದು (ಕಾಮಶಾ. ೨೩೩). ೧೧. ಜೀರ್ಣವಾದುದು : ದುರ್ಗದ ಬಾಗಿಲು ಶಿಥಿಲ 
ವಾಗಿದ್ದುದರಿಂದ ಮಲ್ಲಿಕಾರ್ಜುನನು, ಹೊಸತಾಗಿ ಬಲು ಗಟ್ಟಿಯಾದ ಬಾಗಿಲುಗಳನ್ನು 
ಮಾಡಿಸಿದ್ದ (ಶಾಂತಲಾ. ೪೦೦). ೧೨. ನಿಶ್ಶಕ್ತವಾದುದು ; ಬಲಹೀನವಾದುದು : 
ಅವಯವದಿಂದಂದುರ್ಚುವ ಭವಭಯಮುಂ ಶಿಢಿಲಮುದುದೆಂದೊಡೆ ತಾಂ 
ಶಾತ್ರವಭಯಮೇಗಹನಮೊ ಕರ್ಮವಪೈರಿನಿರ್ಮೂಲನಾಂಘ್ರಿ ಕಮಲಾಂತಿಕದೊಳ್‌ (ಶಾಂತಿಪು. 
೬-೪೧); ಆ ಅಂಗದ ಸಂಬಂಧ ಕೈಗೆ ತಪ್ಪಿ ಶಿಥಿಲವಾಗಿ ಕೆಲಸ ಮಾಡಲು ಅಸಮರ್ಥವಾಯಿತು 
(ಜೀವಾತ್ಮ. ೭೯). ೧೩. ಅಳಿವು ; ನಾಶ : ಶಿಢಿಲವಾಯಿತು ವೈರಿಬಲವತಿಮಥನವಾಯಿತು 
ದೈತ್ಮನೂಳಿಗ ಪೃಥುವಿ ಲಛಘುತರವಾಯ್ತು (ಕುವ್ಮಾದ್ರೋ. ೧೫-೬೭). ೧೪. ವಿರಳವಾದುದು: 
ಮಿಗೆ ನಿಬಿಡಬಂಧಮೆಂಬುದು ತಗುಳ್ಳುವು ವರ್ಣಂಗಳಗಲದಿರೆ ಮತ್ತಕ್ಕುಂ 
ನೆಗಬ್ಬಲ್ಪಪ್ರಾಣಾಕ್ಷರ ನಿಗದಿತಮೇತದ್ವಿಪರ್ಯಯೋಕ್ತಂ ಶಿಥಿಲ೦ (ಕವಿರಾ. ೨-೬೪). 
೧೫. ಬುರ್ಬಲನಾದವನು ; ಶಕ್ತಿಹೀನನಾದವನು : ""ಅರೆಮುಪ್ಪು ಬಲ್ಬಾಗೆ 
ಶಿಥಿಲನಬ್ಕಂ'' (ಮಂಗರಾ. ೯೧-೧೦). ೧೬. ಸೋಮಾರಿ ; ಜಡಸ್ವಭಾವದವನು : 
``ಅಲಸ;, ಶಿಥಿಲಃ... ಮಂಥರಃ - ಈ ೬ ಸೋಂಬಂ'' (ಹಲಾಯು. ೬೪-೨೩೩). 
೧೭. ಸಡಿಲವಾದುದು; ದುರ್ಬಲವಾದುದು :ಇಮ್ಮಡಿ ವೀರನರಸಿಂಹರಾಯನ 
ಆಡಳಿತವು ಬಹಳ ಶಿಥಿಲವಾಗಿತ್ತೆಂದೂ, ಆತನ ರಾಜನೀತಿಯು ಅಷ್ಟಾಗಿ 
ಯಶಸ್ವಿಯಾಗಲಿಲ್ಲವೆಂದೂ ಹಿಂದಿನ ಪ್ರಕರಣದಲ್ಲಿ ತಿಳಿಸಲಾಗಿದೆಯಷ್ಟೆ (ಕೃದೇವ. ೧೧). 
೧೮. [ವ್ಕಾಕ) ತೇಲಿಸಿ ಉಚ್ಚಾರ ಮಾಡಬೇಕಾದ ಸಂಯುಕ್ತಾಕ್ಷರ ; ತೇಲಿಸಿ 
ಉಚ್ಚರಿಸಬೇಕಾದ ಒತ್ತಕ್ಷರ : ಆದಿ ದೀರ್ಥಮಾದೊಡಂ ಗುರುವಾದೊಡಂ 
ಶಿಥಿಲಮಿಲ್ಲ - ಬಾಸುಲ್ಲಳ್‌ . . . ಪೊಕ್ಕುಲ್ಲ್‌ (ಶಮದ. ೪೨ ಪ್ರಯೋ). ಶಿಥಿಳ: 
೧೦. ""ಶ್ಲಥಂ, ಶಿಥಿಳಂ - ಈ ೨ ಸಡಿಲ್ದುದು'' (ಹಲಾಯು. ೧೨೮-೯೨). (ಸಂ.) 
ಶಿಥಿಲಗೊಳ್ಳು (ಕ್ರಿ). ದುರ್ಬಲವಾಗು ; ಶಕ್ತಿಹೀನವಾಗು : ಕಾರಣಾಂತರಗಳಿಂದ 
ವ್ಯವಸ್ಥೆಗೊಳ್ಳುತ್ತಿರುವ ಅನುಭವಗಳು . . . ಇದ್ದಕ್ಕಿದ್ದ ಹಾಗೆ ಯಾವುದೋ ತಡೆಯನ್ನು 
ಅನುಭವಿಸುತ್ತವೆ. ಆಗ ಆರಂಭವಾಗಿರುವ ವ್ಯಕ್ತಿತ್ವದ ವ್ಯವಸ್ಥೆ ಶಿಥಿಲಗೊಂಡು 
ಅವ್ಕವಸ್ಥೆಯನ್ನು ಕಾಣುತ್ತದೆ (ಶಿಕ್ಷದ. ೬೪೨). [ಶಿಥಿಲ + ಕೊಳ್ಳು (ಆ ಕೊಳ್‌,)] 
ಶಿಥಿಲತೆ (ನಾ). ೧. ದುರ್ಬಲತೆ ; ನಿಶ್ಯಕ್ತಿ : ಘೋಟಪ್ರತತಿಗೆ ಗಜಯೂಥಕ್ಕೆ 
ಪಾದಾತಿವೃಂದಕ್ಕರಿದಾರ್ಗಂ ರೇಣು ಪಂಕಂ ಶಿಥಿಲತೆ ದೆಸೆಗೆಟ್ಟಿತ್ತು (ಗಿರಿಕ್‌ ೬-೪೯) ; 
ಅರವತ್ತರ ನಂತರ ಸಾಮಾನ್ಯವಾಗಿ ಆ ಶಿಥಿಲತೆ ಮತ್ತು ಅದರ ಪ್ರಭಾವ ತೀವ್ರಗತಿಯಲ್ಲಿ 
ಹೆಚ್ಚುತ್ತಿರುತ್ತದೆ (ಶಿಕ್ತದ. ೪೪೫). ೨. ಸಡಿಲ ; ಅಳ್ಳಕ : "ಶಿಥಿಲತೆವೆಟು' ಪರಾ. 
೩. [ವ್ಯಾಕ] ದ್ವಿತ್ವವಿದ್ದರೂ ತೇಲಿಸಿ ಉಚ್ಚರಿಸುವುದು: ಗದವಜಕಾರಮವಿದಿರಿರೆ 
ಪದಮದ್ಯಂ ವಿಷಯವಮಾಗನೇಕಾಕ್ಷರದೊಳ್‌ ಪುದಿಯೆ ಲಘೂಪಧೆ ಕೆಲಕೆಲ 
ವೊದವಿರ್ಕುಂ ರಾಂತ ಳಾಂತಮವು ಶಿಧಿಲತೆಯಂ (ಶಮದ. ೪೩). [ಸಂ. ಶಿಧಿಲತಾ) 
ಶಿಥಿಲತೆವಡೆ (ಕ್ರಿ). ನಿಶ್ಶಕ್ತವಾಗು ; ದುರ್ಬಲವಾಗು : ನಡುಗುವ ತಲೆ ಜಗ್ಗಿದ ಬೆನ್ನು 
ಶಿಥಿಲತೆವಡೆದಂಗ ದಡದಡಿಸುತ್ತದಡಿವಿಡಿದಡಿಯಿಟ್ಟು ಮಡದಿಯ ಮಂದಿರದೆಡೆಗಾಗಿ 
ಕಡುವೃದ್ಧನೆಯಿದೆ (ಜೀವಂಸಾಂ. ೧೬-೩೧). (ಶಿಥಿಲತೆ + ಪಡೆ, 
ಶಿಥಿಲತೆವೇಖ (ಕ್ರಿ). ಸಡಿಲವಾಗು ; ಅಳ್ಳಕವಾಗು : ತನುಲತೆ ಸೌರಭ್ಯಮಂ ಬೀಲೆ 
ಸೂಸಿರ್ದಳಕಂ ಜೋಲ್ಲಿರ್ದ ಬಂಬಲ್ಮುಡಿ ಶಿಥಿಲತೆವೆತ್ತಿರ್ದ ನೀವೀಭರಂ ಕಣ್ಗೊಳಿಪನ್ನಂ 
ಲೀಲೆಯಿಂದುಪ್ಪವಡಿಸಿದಳ್‌ ನಿದ್ರಾಂಗಿ (ಜಗವ. ೨-೭೮). (ಶಿಧಿಲತೆ + ಪಜ) 
ಶಿಥಿಲತ್ವ (ನಾ). ವ ಶಿಥಿಲತೆ ೩ : ಪುಗೆ ದದಪವಕಾರಂ ವಿಧಿಯ ಗೆಕಾರಂ ವರ್ತಮಾನ 
ಕಾಲದ ಗುಂ ಧಾತುಗೆ ಅಟ ಕುಳ ರೇಫಾಂತಕ್ಕೊಗೆಗುಂ ಶಿಢಿಲತ್ರಮಗುರು ಪೂರ್ವ 


ಸ್ವಿಶಿಯಿಂ (ಶಮದ. ೪೪). ([ಸಂ.] 


೮೧೧೭ 


ದ 
wm 


20 


25 


30 


40 


ಶಿಫಾರಸ್ಸು 


ಶಿಥಿಲದ್ವಿತ್ವ (ನಾ). ಎ ಶಿಥಿಲ ೧೪: ಇನ್ನು ಶಿಥಿಲದ್ವಿತ್ವಕ್ಕೆ -ಮಗುಟ್ಟಂ... ತೆಗಟ್ಟಂ, 
ನೆಗಟ್ಟಿಂ, ತಿಮಿರ್ದಂ (ಶಮದ. ೩೬ ಪ್ರಯೋ) ; "ಶಿಥಿಲದ್ವಿತ್ವ' ಎಂದರೆ ಒತ್ತಿ ಉಚ್ಚರಿಸದೆ 
ತೇಲಿಸಿ ಉಚ್ಚರಿಸುವ ಒತ್ತಕ್ಷರ . . . ಅದು ಗುರುವಾಗುವುದಿಲ್ಲ. ಲಘುವಾಗಿಯೇ 
ಉಳಿಯುತ್ತದೆ (ಕೈಪಿಡಿ. ೧೨). [ಸ0.) 

ಶಿಥಿಲಮತಿ (ನಾ). ತೀಕ್ಷ್ಣವಲ್ಲದ ಬುದ್ದಿ ; ಮಂದಬುದ್ಧಿ : ಎರಡನೆಯ ಮೃಡ 
ಹಮ್ಮಾರನ ನುತಿಯೆನ್ನ ಶಿಧಿಲಮತಿಗಂ ಪವಣೇ (ಹಮ್ಮಿರ. ೧-೨೮). [ಸಂ.] 

ಶಿಥಿಲವೃತ್ತಿ (ನಾ). ಶಿಥಿಲತೆ ೩ : ಬರ್ದಿಲಂ . . . ಅದಿರ್ಮುತ್ತೆ 
ಪೊದಟ್ಟ್‌ರ್ದೆಯೆಂಬಿವು ಸಹಜ ಶಿಥಿಲವೃತ್ತಿಯನಾಳ್ಗು೦ (ಶಮದ. ೪೫). [ಸಂ.) 

ಶಿಥಿಲಾಕ್ಷರ(ನಾ). ಅಸ್ಫುಟವಾದ ಮಾತು : ಕೆಮ್ಮುತೊಮ್ಮೊಮ್ಮೆ ಗೊಹೆಗೊಹೆ 
ಗುಟ್ಟುತುಂ ಶಿಧಿಲಾಕ್ಷರಂಗಳಿಂ ನಮಃಶಿವಾಯ ನಮಃಶಿವಾಯಯೆನುತ್ತೆನಲಾಐದಂತೆ 
ನಡುಗುತ್ತುಂ (ನಂಬರ. ೬-೨೭). ([ಸಂ.) 

ಶಿಥಿಲಿಸು (ಕ್ರಿ). ಸಡಿಲಗೊಳಿಸು ; ಪ್ರಾರಬ್ದದಲ್ಲಿ ನಿನ್ನ ಪುಣ್ಮವಿನಿತಾನುಮಿರೆ ಸೇರೆ 
ಪಶ್ಚಾತ್ತಾಪಭಾರವದರೊಡನೆ ದಾರುಣದ ಕರ್ಮನಿಯತಿಯನಿನಿತು ಶಿಥಿಲಿಪುದು 
ಕಾರುಣ್ಮದಿಂ ದೈವ (ಮಂಕುಕ. ೫೦೯). [ಶಿಥಿಲ 4 - ಇಸ್ಕು) 

ಶಿಥಿಳ "ಶಿಥಿಲ' ನೋ. 

ಶಿದ್ದಿಗೆ "ಸಿದಿಗೆ' ನೋ. 

ಶಿಪಾಯಿ "ಸಿಪಾಯಿ' ನೋ. 

ಶಿಪಾರಸು "ಶಿಫಾರಸ್ಸು ನೋ. 

ಶಿಪಾರಸ್ಸು "ಶಿಫಾರಸ್ಸು' ನೋ. 

ಶಿಪಿ (ನಾ). ೧. ಬೆಳಕಿನ ಕಿರಣ. ೨. ತೊಗಲು ; ಚರ್ಮ. 

ಶಿಪಿಗೆಂಡೆ "ಸೀಪಿಯ ಗೆಡ್ಡೆ' ನೋ. 

ಶಿಪಿವಿಷ್ಟ (ಗು). ೧. ಕುಷ್ಠರೋಗದಿಂದ ಕೂಡಿದ. (ನಾ). ೨. ವಿಷ್ಣು; ಆತ 
ಸಂಗ್ರಾಮನಾಯಕ ; ಇಂದ್ರಸಹಾಯಕ. ಆತ ಅಚಿಂತ್ಯ, ಶಿಪಿವಿಷ್ಟ (ಭಾರದ. ೨೮೨). 
೩. ಈಶ್ವರ ; ಶಿವ : ಆ ನಾಯನಾರರ ಪರಮಭಕ್ತಿಯ ನಿಷ್ಠೆಯಂ ಶಿಖಿವಿಷ್ಟಂ 
ಕೊಂಡಾಡುತ್ತಾಗಳ್‌ (ತ್ರಿಪುವಿ. ೧೫-೪೫ ವ). ೪. ಕುಷ್ಕರೋಗ : ""ಹೊಲ್ಲೆಹ 
ಚರ್ಮದಲ್ಲಿಯುಂ ಶಿಪಿವಿಷ್ಟಮೆಂಬುದು'' (ಹಲಾಯು. ೧೩೬-೩೧). ೫. ತಲೆಯಲ್ಲಿ 
ಕೂದಲಿಲ್ಲದವನು ; ಬೋಳುತಲೆಯವನು : ""ಖಳತಿ;, ಶಿವಿಎಷ್ಟಃ, ಐಂದ್ರಲುಪ್ತಕಃ 
— ಈ ೩ ತಟಟಿದಲೆ(ಯಂ)'' (ಹಲಾಯು. ೯೯-೪೫೪). ೬. ಕಾಯಿಲೆಯವನು; 
ರೋಗಿ. ೭. ಕುಷ್ಕರೋಗಿ. ""ಅರೋಮಕ ಕುಷ್ಟಚರ್ಮಮುಂ ಅಂಗಜವೈರಿ 
ರೋಗಯುತರೆಂಬಿನಿತುಂ ಶಿಪಿವಿಷ್ಟವಾಚಕಂ'' (ನಾನಾರ. ೧೪೪). [ಸಂ.) 

ಶಿಫಾರಸ್‌ “ಶಿಫಾರಸ್ಸು' ನೋ. 

ಶಿಫಾರಸು "ಶಿಫಾರಸ್ಸು' ನೋ. 

ಶಿಫಾರಸುಪತ್ರ (ನಾ). ವರ್ಚಸ್ಸುಳ್ಳವರು, ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನು 
ತಿಳಿಸಿ ಬರೆಯುವ ಕಾಗದ : ಇವರ ಶಿಫಾರಸುಪತ್ರದ ಮೇಲೆ ನಾವು ಬದುಕುವದು 
ಅಷ್ಟರಲ್ಲೇ ಇದೆ (ಮೂರುದಾ. ೧೬೦). (ಶಿಫಾರಸು (< ಶಿಫಾರಸ್ಸು) * ಪತ್ರ] 

ಶಿಫಾರಸ್ಸು, ಶಿಪಾರಸು, ಶಿಪಾರಸ್ಸು, ಶಿಫಾರಸ್‌, ಶಿಫಾರಸು, ಶಿಫಾರ್ಸು, 
ಸಿಪಾರಸು, ಸಿಫಾರಸು (ನಾ). ೧. ಪ್ರಭಾವವನ್ನು ಬೀರುವುದು ; ವರ್ಚಸ್ಸನ್ನು 
ಬೀರುವುದು ; ವಶೀಲಿ : ಶಿಫಾರಸ್ಸಿಗೆ ಬರುತ್ತಾರಲ್ಲ - ಒಬ್ಬೊಬ್ಬರು ಐದೈದು 
ರೂಪಾಯ್ನಾದ್ರೂ ಕೊಟ್ರೆ (ನವನೀ. ೪೧). ೨. ಅರ್ಹತೆಯನ್ನು ಸೂಚಿಸಿ 
ಪ್ರಶಂಸಿಸುವುದು ; ಮೆಚ್ಚುಗೆ ; ತಾರೀಪು : ಅಂದರೆ ಆಕೆಯ ಬಗ್ಗೆ ನಿನ್ನ ಶಿಫಾರಸ್ಸು 
ತಾನೇ? (ದೇವಹೆಂ. ೧೯೪). ಶಿಪಾರಸು : (6. ಶಿಪಾರಸ್ಸು: ೧. ದಿವಾನರಿಗೆ ಅವನ 
ಶಿಪಾರಸ್ಸು ಬೇಕಿಲ್ಲ (ದೌಲತ್‌. ೧೧೫). ಶಿಫಾರಸ್‌ : ೩. ಎ ಶಿಫಾರಸುಪತ್ರ: ಅವರು 
ತಮ್ಮ ಪೂರ್ಣ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಶಾಲೆಗೆ ಸರಕಾರದ ಮಂಜೂರಾತಿಗೂ, 
ವರ್ಷಾಸನಕ್ಕೂ( ra) ಶಿಫಾರಸ್‌ ಬರೆದು ಕಳುಹಿಸಿದರು (ಚತಸ. ೨೭). ಶಿಫಾರಸು: 
೧. ಅವರ ಕೃತಿಗೆ ಯಾರ ಶಿಫಾರಸೂ ಅವಶ್ಮವಿಲ್ಲ (ಮಹಾಗ. ॥ ಸ್ನೇಹದ ಮುತು) ; ನನಗೆ 
ಅವನ ಶಿಫಾರಸು ಗಿಫಾರಸು ಬೇಕಿಲ್ಲ (ರಂಗಕ. ೧೦೭). ಶಿಫಾರ್ಸು : ೧. ಶ್ರೀಮಂತರಿಗೆ 


[ಸಂ.) 


ಶಿಘಾರ್ಸು ೮೧೧೮ 


ದೇವರೇಕೆ? ದೇವರ ಶಿಫಾರ್ಸು ಅವರ ಮರ್ಜಿ ಏನೂ ಬೇಕಿಲ್ಲ (ಚಿಂಗೂಲಿ. ೧೮೧). 
ಸಿಪಾರಸು : ೧. ಅವಳ ಸಿಪಾರಸಿನಿಂದಲೂ, ಬುದ್ದಿವಂತಿಕೆಯಿಂದಲೂ, ಬ್ರಾಹ್ಮಣಿ, 
ಇಂದಿರೆ ಇಬ್ಬರೂ ಅಡಿಗೆಯ ಕೆಲಸಕ್ಕಾದರು (ಬಂಕ. ೧೧೯). ಸಿಫಾರಸು : ೧. 
ಸಹಾನುಭೂತಿಯುಳ್ಳೆ ಮೇಲಧಿಕಾರಿಗಳ ಸಿಫಾರಸೂ ಬಹಳ ಬೇಕಾಗುತ್ತದೆ (ಮೇದಿವು. 
೨೧೦) ; ಯಾರ ಯಾರ ಸಿಫಾರಸಿನ ಪ್ರಭಾವದಿಂದಲೋ ಕೆಲಸಕ್ಕೆ ಬರುವ ಈ ಹುಡುಗ 
ಅಮಲ್ದಾರರುಗಳಲ್ಲಿ ಬೈಸಿಕೊಳ್ಳಬೇಕಾಯಿತಲ್ಲಾ (ಬೆಸ್ತಕ. ೨೬). 
ಶಿಫಾರಸ್ಸು ಮಾಡು, ಶಿಫಾರಸು ಮಾಡು - ವಶೀಲಿ ಮಾಡು ; ಪ್ರಭಾವವನ್ನು 

ಬೀರು : ಶಿವಣ್ಣನ ಮನೆಗೆ ಹೋಗಿ ನನಗೆ ಶಿಫಾರಸ್ಸು ಮಾಡು ಎಂದು ಕೇಳಲೆ 
(ಚೆಂಗಾಳ್ವ. ೫೬೧) :ಸೈನೈದ ಮುಖ್ಯಾಧಿಕಾರಿಗೆ ನಿನ್ನ ಸಾಹಸವನ್ನು ತಿಳಿಸಿದ್ದೇನೆ... ಒಂದು 
ಕ್ರಾಸ್‌ಗೆ ಶಿಫಾರಸು ಮಾಡಿದ್ದೇನೆ (ಮಲೆನಾ. ೧೧೭). 
(- ಪಾಠ. ಸಿಫಾರಿಶ್‌; ಹಿಂ. ಸಿಪಾರಸ್‌, ಸಿಫಾರಿಶ್‌; ಮರಾ. ಶಿಫಾರಸ್‌, ಸಿಪಾರಸ್‌] 

ಶಿಫಾರ್ಸು "ಶಿಫಾರಸ್ಸು' ನೋ. 

ಶಿಫೆ (ನಾ). ೧. ನಾರಿನಂತಿರುವ ಸಣ್ಣ ಬೇರು. ೨. ಮರದ ಬಿಳಲು : "ಜಟಾ, 
ಶಿಫಾ - ಈ ೨ ಮರದ ಬೀಟಲ್‌'' (ಹಲಾಯು. ೩೦-೨೯). ೩. ಕಮಲದ ಗಡ್ಡೆ : 
“ಕರಹಾಟ ಶಿಫಾ, ಕಂದಃ - ೩ ತಾವರೆಗಡ್ಡೆಯ ಹೆಸರುಗಳು'' (ಸಿದ್ಧಾಚಿ. ೯೦). 

[ಸಂ. ಶಿಫಾ] 

ಶಿಬಂದಿ "ಸಿಬ್ಬಂದಿ' ನೋ. 

ಶಿಬಿ (ನಾ). ೧. ಇತರ ಪ್ರಾಣಿಗಳನ್ನು ಕೊಂದು ತಿನ್ನುವ ಹಿಂಸ್ರಪಶು. ೨. ಒಂದು 
ಬಗೆಯ ಮರ ; ಭೂರ್ಜ. ೩. ಪುರಾಣಪ್ರಸಿದ್ದನಾದ ಒಬ್ಬ ಚಕ್ರವರ್ತಿಯ 
ಹೆಸರು ; 8 ಪಾರಿವಾಳರೂಪವಾಗಿದ್ದ ಅಗ್ನಿಯನ್ನು ಗಿಡಗರೂಪವಾಗಿದ್ದ 
ಇಂದ್ರನಿಂದ ರಕ್ಷಿಸಿ, ಪಾರಿವಾಳದ ತೂಕದ ಮಾಂಸವನ್ನು ತನ್ನ ದೇಹದಿಂದ 
ಕೊಟ್ಟ ಮಹಾದಾನಿ: ಇನಜಂ ಕೊಟ್ಟ ತೊವಲೈಿಬಿಮುನಿ ಕೊಟ್ಟಡಗಾ ದಧೀಚಿ 
ಕೊಟ್ಟೆಲ್ವುಗಳೇಂ ಧನದನ್ನೆ ಸೇವ್ಯವೆ ಪೇಳೆನುತಂ ಹೊಂಗಳನೆ ಕೇಶವಂ ಕುಡುತಿರ್ಪೃಂ 
(ಎಕ. ೪, ಶಿಕಾರಿ. ೧೨೩-೩೧; 1158); ಬೇಡಿದೊಡೆ ತನಗುಳ್ಳ ವಸ್ತುವಂ ಕುಡದೆ 
ಕಡೆನೋಡುವವನಧಿಕನ ದಧೀಚಿ ಶಿಬಿಗಳ ಮಾಳ್ಕೆ ಖೋಡಿಯಾದುದೆ ಮಣಿಯನೀವೆಂ 
(ಜೈಮಿಭಾ. ೨೪-೨೧). [ಸಂ.) 

ಶಿಬಿಕೆ (ನಾ). ೧. ಅಂದಣ ; ಪಲ್ಲಕ್ಕಿ : ಆ ವೃಷಭನಾಥನುಂ . . . ಗುಣಶ್ರೇಣಿ 
ಯನೇಟುವುದನಭ್ಯ್ಕಾಸಂಗೆಯ್ಯಂತೆ ಸುದರ್ಶನವೆಂಬ ಶಿಬಿಕೆಯನೇಜೌದಾಗಳ್‌ (ಆದಿಪು. 
೯-೭೨ ವ) ; ಶಿಬಿಕಾಂದೋಳವಾಜಿವಾರಣವರೂಥವಿಸರಾದಿ ನಾನಾಯಾನಂಗಳುಮಂ 
(ಚಂದ್ರಪು. ೬-೮೫ ವ); ಶಿಬಿಕಾರತ್ನಮನಾಂತರೇಟಡಿವರಂ ಭೂಪೇಂದ್ರರಲ್ಲಿಂ ಬಲೌಕ್ಕೆ 
ಬಲಾಢ್ಕರ್‌ ಖಚರೇಂದ್ರರ್‌ (ವರ್ಧಪು. ೧೫-೪) ; ಶಿಬಿಕಾಂದೋಳವರೂಥದಂತಿಹಯಮಂ 
ನೇಪಥ್ಮರತ್ನಾವಳೀಶಬಲಚ್ಛಾಯೆ ಮುಸುಂಕೆ (ನಂಪು. ೪-೩). ೨. ಚಟ್ಟ ; ಸಿದಿಗೆ : 
ಕಳಲ್ಲ ಶಿಬಿಕೆಗಳ ಚಿತೆಯೊಳ್ಳೇವ ಕುಣಪಂಗಳ . . . ಚಂಡಿಕಾಲಯದೆಡೆಗೆ 
ನಡೆತಂದನು (ಜೈಮಿಭಾ. ೩೧-೫೫); ಮೊಗಂ ಪಳದಿಗೊಂಡರಸನಾ ಕಾಯಮಂ, 
ಕನಕಶಿಬಿಕೆಗೆ ನೆಗಹಿ, ಸುಡುನೆಲಕೆ ಪೊತ್ತುಯ್ದರಾಕ್ರಂದಿಸುತೆ ಜನಂ (ಶ್ರೀರಾಮ. 
೧೧೯-೨೦೯) : ಪೋಲೀಸರು ರಂಗನ್ನ ಶಿಬಿಕೆಯ ಮೇಲಿರಿಸಿಕೊಂಡು ಹೊರಡುವರು 
(ಶಕಾರ. ೩೭). (ಸಂ. ಶಿಬಿಕಾ) 

ಶಿಬಿರ (ನಾ). ೧. ಸೈನ್ಶವು ತಾತ್ಕಾಲಿಕವಾಗಿ ಬೀಡುಬಿಡುವ ಸ್ಥಳ ; ಠಾಣ್ಮ : 
ಶಿಬಿರರಕ್ಷಕರ ಗರ್ಭಮುಂ ಶಿಬಿರನಿತಂಬಿನಿಯರ ಗರ್ಭಮುಂ ಒಡನೊಡನೆ ಗಲಿಯಸೆ 
ಸಿಂಹಗರ್ಜನೆಯಿಂ ಗರ್ಜಿಸಿ. . . ಬಂದಾಗಳ್‌ (ಗದಾಯು. ೬-೩೧ ವ) ; ಹರಿ ಕಿರೀಟಿಗಳಿತ್ತ 
ಶಿಬಿರಕೆ ತಿರುಗಿದರು (ಕುವ್ಕಾದ್ರೋ. 6-೭); ರಮಣನುಂಗುರವನೆದೆಯಲ್ಲಿ ಗುಟ್ಟಾಗಿ ಬೈಚಿಟ್ಟು 
ನಡೆದಳ್‌ ಶಿಬಿರದೆಡೆಗೆ (ಚಿತ್ರಾಂಗ. ೫೬-೧೫೬೭). ೨. ರಾಜನ ವಸತಿ, - ಪಾಳೆಯ. 
೩. ತಾತ್ಕಾಲಿಕವಾಗಿ ನಿರ್ಮಿಸಿದ ವಸತಿ, - ಬೀಡು : ಶಿಬಿರಂ 
ಫಣಿಹಿಂಸನಮಿಲ್ಲದಲ್ಲಿ ತೋಲ್ವನೆ ಪೊಲಸಿಲ್ಲದಲ್ಲಿ ಶಬರಂ ಸುಖಮಿರ್ಪನಿದೇಂ 
ಸುಚಿತ್ತಮೋ (ಅರ್ಥನೇ ೩-೭೭) ; ದಾರಿಯಲ್ಲಿ ಸರಕಾರದವರು ನಿರಾಶ್ರಿತರ ನೆರವಿಗಾಗಿ 
ಅಲ್ಲಲ್ಲಿ ಶಿಬಿರಗಳನ್ನು ಕಟ್ಟಿರುವರು (ಪ್ರಣಸ. ೬೫). [ಸಂ.) 


ಶಿರಃಕಂಪ 


ಶಿಬಿರಾಗ್ನಿ (ನಾ). ಪಾಳೆಯದಲ್ಲಿ ಉರಿಸುವ ಬೆಂಕಿ : ""ಶಿಬರದಲ್ಲಿ ಉರಿಸುವ ಬೆಂಕಿ: 


ಶಿಬಿರಾಗ್ನಿ'' ( Campfire. ಇಂಕನಿ),. (ಸಂ.) 


ಶಿಬ್ಬಂದಿ "ಸಿಬ್ಬಂದಿ' ನೋ. 
ಶಿಯಳಾರ "ಸಿಯಳಾಅ' ನೋ. 


5 |ಶಿರ್ನ (ನಾ). ೧. ರಕ್ತನಾಳ ; ನರ ; ಧಮನಿ : ಹಣೆಯ ಮೇಲಿನ ಶಿರ 


ಎದ್ದು ಕಾಣುತ್ತಿತ್ತು (ಮೂರಾಬ. ೨೦೦. ಪಿ. ಲೋಹಾಂಶದ ಎಳೆಯಿರುವ 

ಖನಿಜದ್ರವ್ಮ: ಜ್ವಾಲಾಮುಖಿಗಳಿಂದ ಹುಟ್ಟಿದ ಶಿಲೆಗಳಲ್ಲಿಯೂ ತಾಮ್ರ ಕಬ್ಬಿಣ 

ಮುಂತಾದವುಗಳ ಶಿರಗಳು ವಿಶೇಷವಾಗಿ ದೊರಿಯುವುದುಂಟು (ಮುಂಬಯಿ. ೬-೧೬). 
(ಸಂ. ಶಿರಾ] 


10| ಶಿರ್ಧ (ನಾ). ೧. ತಲೆ ; ರುಂಡ : ವಕ್ತಾರುಣಂ ಸಂಜೆಯಂ ಗೆಲೆ ಪೋಲ್ತತ್ತು ತಳಪ್ರಹಾ 


15 


20 


25 


30 


ರಿಯ ಶಿರಂ ಹೇಮಾದ್ರಿಯಾಕಾರಮಂ (ಕಾವ್ಶಸಾ. ೫೨೫ ಶೂದ್ರಕ); ಎನ್ನ ಕಾಲೇ ಕಂಭ... 
ಶಿ[ಪಾಠಾಂ. ಸಿ]ರ ಹೊನ್ನ ಕಳಸವಯ್ಯಾ (ಬಸವ. ೮೨೦) ; ಶಿರದೊಳ್‌ ಮುಸುಲ್‌ದ 
ಮದ ಮಧುಕರನಿಕರಮನಲೆವ ಪವನಸಂಚಲಶಾಖಾಂಕುರಮೆಸೆದುದು (ಲೀಲ್‌ವ. 
೧೪-೯೨); ಗರುಡನಾಕಾರದಲಿ ಬಲವನು ಸರಿಸ ಮಿಗೆ ಮೋಹಿದನು ವಿಹಗನ ಶಿರಕೆ 
ಕೃಪ ಕುರುರಾಯ ದುಶ್ಶಾಸನನ ನಿಲಿಸಿದನು (ಕುವ್ಮಾದ್ರೋ. ೨-೨೧). ಪಿ. ಅಗ್ರಭಾಗ; 
ತುದಿ : ಪರ್ವತ ಶಿರದಿ ಜನ್ಮವೆತ್ತಿದ ತೊರೆ ಸಮುದ್ರಾಭಿಮುಖಮಾಗಿ ಪರಿಯಲರಿಮತೆ 
(ಶ್ರೀರಾಮಾ. ೨೫-೬೭೨). ೩. ಮರದ ತುದಿ : "'ಪ್ರಾಗ್ರಂ (ತು), ಶಿಖರಂ, ಶಿರಃ -- ಈ 
೩ ಮರದ ತುದಿ'' (ಹಲಾಯು. ೩೦-೨೭). ೪. ಮೆಣಸಿನ ಬೇರು. ೫. ಹಿಪ್ಪಲಿಯ 
ಬೇರು : ""ಶಿರ -- ಮೋಡಿ, ಹಿಪ್ಪಲೀಬೇರು'' (ಗಂಗಾಮ. ೩೦೭). ೬. ಒಂದು 
ಬಗೆಯ ದೊಡ್ಡ ಹಾವು. 

ಶಿರದೊಳಾನ್‌ = (ಆಜ್ಞೆ, ಅಪ್ಪಣೆ ಮುಂತಾದುವನ್ನು) ತಲೆಯಲ್ಲಿ 
ಇಟ್ಟುಕೊಳ್ಳು; ಶಿರಸಾವಹಿಸು : ನಿಮ್ಮಯಾಜ್ಞೆಯನೆ ಶಿರದೊಳಾಂತು ಪುರಾಂತಕಂ 
ನೀಂ ಕರೆಯಲೋ ಎನುತಿರ್ದನು (ಒಸಪು. ೨೮-೬೪). ಶಿರಸಾವಹಿಸಿಕೊಳ್ಳು ವ ತಲೆಯಲ್ಲಿ 
ಧರಿಸು : ಶಿವಪ್ರಸನ್ನವರವಂ ಶಿರಸಾವಹಿಸಿಕೊಂಡು ಬಂದಂತಃಪುರಮಂ ಪೊಕ್ಕು . . . 
ನಿದ್ದೆಗೆಯ್ವಾಗಳ್‌ (ಹಮ್ಮಾರ. ೨-೧೬ ವ). ಶಿರಸಾವಹಿಸು ಎ (ಆಲಂ) ಅಪ್ಪಣೆ, 
ಆಜ್ಞೆಗಳನ್ನು ನಮ್ರಭಾವದಿಂದ ಒಪ್ಪಿಕೊಳ್ಳು : ನೂರೊಂದು ಮಂದಿ 
ನಮ್ಮ ವಂಶದ ಅರಸುಗಳೆಲ್ಲರೂ ಆತನ ಶಾಸನವನ್ನು ಶಿರಸಾವಹಿಸಿದ್ದಾರೆ 
(ಕೃವಾಸ. ೨೩). (ಸಂ.] 


ಶಿರ್ಕ "ಶಿರಾ' ನೋ. 
ಶಿರಂಟು, ಸಿರಂಟು (ನಾ). ಒಂದು ಬಗೆಯ ಸಸ : ಪಾದರು, ನೆಲವೆಂಬು, 


ಗಂಟುಕಾಲು, ಕೆರೇಹಿಪ್ಪಲಿ, ಶಿರಂಟು, ನಾರವೆ (ನಮ್ಮನು. ೨೩೮). ಸಿರಂಟು : ಸಿರಂಟುಗಿಡ 
(ಮೈಔಗಿ ೬೪-೧೩೦೩). (7) 


ಶಿರಂದೂಗು, ಶಿರದೂಗು (ಕ್ರಿ). ಮೆಚ್ಚುಗೆ, ಸಮ್ಮತಿ ಮೊದಲಾದ ಭಾವ 


ಗಳನ್ನು ಸೂಚಿಸಲು ತಲೆಯನ್ನು ಅಲ್ಲಾಡಿಸು ; ತಲೆದೂಗು 
ಅಂಗುಲ್ಕಂಕುಶಾಕರ್ಷಣಮಮರೆ ಶಿರಂದೂಗುತಂತೆ [ಪಾಠಾಂ. ಚಿರಂರಾಗದಿಂದೆ)ತ್ತಿ 
ಕೆಯ್ಮಂ ಕೆದಜುತ್ತಂ ಧೂಳಿಯಂ ಪ್ರೀತಿಯನೊದವಿಪ [ಗಂಡೋಚ್ಚಲಡ್ಡಿಂಡಿ ಮಧ್ವಾನ 
ದಿನೆಂದೋ ಮುಂದೆ ಮನ್ನಂದನೆನೆಸೆವ ಗಜಕ್ರೀಡೆಯಿಂದಾಡುತಿರ್ಪ ಂ) (ಕಾದಂಪೂ. ೩೫೯). 
ಶಿರದೂಗು: ಶಿಷ್ಠನ ಸ್ವಾನುಭವನಿಸ್ಪೃಹತೆಗೆ ಯುಕ್ತಚಿತ್ತನು ಶಿರದೂಗುತಲಿ 
(ಗಗತಾ. ೨-೨೯). (ಶಿರ + ತೂಗು, (< ತೂಂಕು,)] 


40| ಶಿರಂಬರಂ (ಅ). ತಲೆಯವರೆಗೂ ; ತಲೆಮಟ್ಟ : ತಳ್ತಿಟಿದೊಡುಂಗುಟದಿಂದೆ 


45 


ಶಿರಂಬರಂ ವರಾಹಂ ದಿಟಮೆತ್ತೆ ಮತ್ತಿಜಿಯೆ ಮತ್ತೆ ಕರಂ ಸೆಳೆದೆತ್ತೆ ನೊಂದು 
ತಾನೊಂದೆಸೆಯೊಳ್‌ ವರಾಹಪತಿಯೊಂದೆಸೆಯೊಳ್‌ ಕೆಡೆದತ್ತರಣ್ಮದೊಳ್‌ 
(ಗಿರಿಕ. ೧-೧೦೯). (ಶಿರ 4- ಬರಂ (ಎ ವರಂ) 


ಶಿರ:ಕಂಪ (ನಾ). ತಲೆದೂಗುವಿಕೆ ; ತಲೆಯ ಅಲುಗಾಟ : ನಮಗಿಂತಿರೆ ಮುನ್ನೆ 


ನೋಂತರಾರ್‌ ಎಂದು ಪರಮಾಶ್ಚರ್ಯಪರ್ಯಾತೀತ ಶಿರಃಕಂಪಂಬೆರಸು ಸುರಪತಿ 
ಕೆಯ್ನಿಐೌದು. .. ಪೊಗಬಲಲಿಯಂ ಸಭೆಯೊಳ್‌ (ಶಾಂಪು. ೧೦-೭೫ ವ). [ಸಂ.) 


ಶಿರಃಪ್ರಧಾನಿ 


ಶಿರಃಪ್ರಧಾನಿ (ನಾ). ಪ್ರಮುಖ ಸಚಿವ ; ಸಚಿವಮುಖ್ಯ : ಕದನಕನುವಾಗಿರಲಿ 
ಪಾಯದಳಮೆಂದು ನುಡಿದಂ ಸುಬುದ್ದಿ ನೊದಲಾಗಿಹ ಶಿರಃಪ್ರಧಾನಿಗಳ ಕೂಡೆ 
(ಜೈಮಿಭಾ. ೧೭-೩೦). (ಸಂ. ಶಿರಃಪ್ರಧಾನಿನ್‌) 

ಶಿರಃಪ್ರಹರಣ (ನಾ). ತಲೆಯು ಕತ್ತರಿಸಿ ಹೋಗುವುದು : ಅಹಿತರ್‌ ಸಂಧಿಯುಮಂ 
ವಿಗ್ರಹಮುಮನಾತನೊಳೊಡರ್ಚರೇಕೆನೆ ಸರ್ವಸ್ವಹರಣಮಂ ಸಂಧಿ ಶಿರ:ಪ್ರಹರಣಮಂ | 5 
ತಮಗೆ ವಿಗ್ರಹಂ ಮಾಟ್ಟುದಲೌಂ (ಶಾಂತಿಪು. ೧೦-೧೧೪). [ಸಂ.) 

ಶಿರಗೊಡಹು (ಕ್ರಿ). (ನಿಷೇಧಾರ್ಥಸೂಚಕವಾಗಿ) ತಲೆಯನ್ನು ಅಲುಗಾಡಿಸು; 
ತಲೆ ಕೊಡಹು : ಪರಿಪರಿಯನ್ನಪಾನವ . . . ತರತರದೊಳು ನೀಡುತಿಹಳು 
ಶಿರಗೊಡಹುವನು ಸಾಕೆಂದು (ಭರಚ. ೧೭-೫). [ಶಿರ 3- ಕೊಡಹು, (ಆ ಕೊಡಪು)] 

ಶಿರಚ್ಛೇದ (ನಾ). ತಲೆಯನ್ನು ಕತ್ತರಿಸುವಿಕೆ,.-- ಛೇದಿಸುವಿಕೆ. (ಸಂ. ಶಿರಶ್ಪೇದ। 

ಶಿರಚ್ಛೇದನ (ನಾ). ಎ ಶಿರಚ್ಛೇದ : ತೆಗೆದುಕೆಇ ಈ ಕರವಾಳವನ್ನು, ಇದರಿಂದ ನನ್ನ 
ಶಿರಟ್ಟೇದನ ಮಾಡಿ ನೀನು ಆತ್ಮಹತೈೆಮಾಡಿಕೊ (ದೌಲತ್‌. ೪೧೧) ; ಇವಳ ಶಿರಚ್ಛೇದನ 
ನಾಳೆ ಬೆಳಿಗ್ಗೆ ಆಗಲಿ (ಕೊನಷ್ಟ,. ೧೨೧). (ಸಂ. ಶಿರಶ್ಲೇದನ। 

ಶಿರದೂಗು "ಶಿರಂದೂಗು' ನೋ. 

ಶಿರಪೇಚ "ಸಿರಪೇಷ್‌' ನೋ. 

ಶಿರಪೇಚು "ಸಿರಪೇಷ್‌' ನೋ. 

ಶಿರಪೇಷು "ಸಿರಪೇಷ್‌' ನೋ. 

ಶಿರಪೊಟ್ಟಲಿ, ಸಿರಪೊಟ್ಲ (ನಾ). ಒಂದು ಬಗೆಯ ಸಸ್ಮ : ಈ ಮುಂದೆ ಹೂವು, 
ಹಣ್ಣು, ಕಾಳು, ಗೆಡ್ಡೆ ಎಲ್ಲ ಸೇರಿದ ಪಟ್ಟಿಯನ್ನು ಕೊಟ್ಟಿದೆ . . . ಶಿರಪೊಟ್ಟಲಿ, 
ಅಂಟುಪುರುಲೆ, ಉತ್ತರಾಣಿ, ಬಸಲೆ, ಬಾಯಿಬಸಲೆ (ನಮ್ಮನು. ೨೩೮). ಸಿರಪೊಟ್ಲ : 
ಸಿರಪೊಟ್ಟಿಗಿಡ (ಮೈಔಗಿ. ೬೨-೧೨೬೫), [?) 

ಶಿರಪ್ರಧಾನ (ನಾ). ಶಿರಃಪ್ರಧಾನಿ : ಕೃಷ್ಣರಾಯರ ನಿರೂಪದಿಂ ಅವರ 
ಶಿರಪ್ರಧಾನರಾದ ಸಾಳುವಗೋವಿಂದರಾಜಯ್ಕನವರು .. . ಅಲಕೆಟೆಯ 
ನಾನಾಗೋತ್ರದ . . ವ್ರಿತ್ತಿಯ ಅಶೇಷಮಹಾಜನಂಗಳಿಗೆ ಧಾರೆಯನೆಅದು ಕೊಟ್ಟರು | 
(ಎಕ. ಇಳ, ಎಳಂದೂ. ೧೯೦ ೫ ; ಸು. 1519) ೫0.) 

ಶಿರಬಾಗು (ಕ್ರಿ). ೧. ನಮಸ್ಕರಿಸು : ತಲೆಬಾಗು : ಕಡುವೇಗದಿಂದ ಮಾಗಡದ | 


10 


15 


20 


25 


ತೀರ್ಥಕೆ ಬಂದು ಒಡನೆ ಸ್ನಾನವ ಮಾಡಿ ಮುದದಿ ಪೊಡಮಟ್ಟು ಶಿರಬಾಗಿದ | 
(ಪಾಠಾಂ.. ಶಿರವ. ಮಣಿದು) ಮಲ್ಲಿಕಾರ್ಬುನನಡಿಗೆಅಗಿದನು ಭಕ್ತಿಯಲಿ 
ಅಬ ೩೬) : ಬಿಚುರ್ತಿ ಯಲ ನೆನೆದು, ಬೈಟಭಕ್ತಿಯಲಿ ಕೈ ಮುಗಿದು 


| 

ಗುಡಿಯ ವಿಗ್ರಹಕೆ. ಸೂಲಹೊಂಟಳು (ಚತ್ರಾಂಗ. ೧೪೯). ೨. (ಆಲಂ) [30 | 
ಅಪ್ಪಣೆಯನ್ನು ಸ್ಟೀಕರಿಸು: ಅಧಿಕಾರಿಯು ಕೊಟ್ಟ ತೀರ್ಮಾನಕ್ಕೆ ಕಿರಿಯ ಅಧಿಕಾರಿ | 
ಶಿರಬಾಗಿದನು (ರೂ. ೩. ಸೋಲನ್ನು ಒಪ್ಪಿಕೊಳ್ಳು : ಅಲೆಕ್ಸಾಂಡರನಿಗೆ ಅನೇಕ 
ರಾಜರು ತಿರಬಾಗಬೇಕಾಯುಷು (ರೂಡಿ), [ಶಿರ + ಬಾಗು] 

ಶಿರಚೇರು (ನಾ). ನಾಳ ಸಹಿತವಾದ ಕುತ್ತಿಗೆ, -ಕತ್ತು : ಕರಿಮುಖ ಶಾರದೆಯರು 
ಲೋಕದೊಳು ಮತಿಗರುಹರೆಂಬರು ಕಾಣದವರು ಶಿರಬೇರು 
ಮತಿಯುಕ್ತಿಯರಿದುದೊ ಅವರಿರ್ವರಿಗೆ (ಅಮು. ೧-೨೨). 

(ಶಸ, + ಬೇರು (ಆ ಚೇರ್‌, )) 

ಶಿರಮೆಡ್ಡು (ನಾ). ಒಂದು ಬಗೆಯ ದಿವ್ಯ (?): ಪರಮಾವಿಗೆ ನಾಂ ತೊಡರ್ದು 
ಮುಡಿಗೆ ವಿಷನರ್ಪ ಶಿರಮಡ್ಡುಗಳು ಮುಂತಾದ ವಿವ್ಮಂಗಳಂ ಗೆದ್ದು ರೋರ್ದವನ 
ಕೊಂತಮಂ ಪಾಯಿಸುವೆನು (ರಾಚ. ೧೯-೧೦೦). (71 

ಶಿರಮುಂಡನ (ನಾ). ತಲೆಯನ್ನು ಬೋಳಿಸುವುದು : ಎಣ್ಣೆ ಅರಿಸಿನ ಗಂಧ 
ಕುಂಕುಮಂ ಪುಷ್ಪಂಗಳನ್ನುಳಿದು ಶಿರಮುಡಣ£ನ3೧ಣ ಬಣಗುಮುಂಡೆಯಾಗಿನ್ನುಂ 
ನಿರಾಶ್ರಯದಿ ಬಾಳುವೆನೆ (ನವಮೋ. ೮-೧ಗ). |ಸಂ.] 

ಶಿರಶ್ಛೇಧನ (ನಾ). ತಲೆಯನ್ನು ಕಡಿಯುವಿಕೆ. -- ಕತ್ತರಿಸುವಿಕೆ : ಕೆಂಚವೀರಾಖ್ಯಂಗೆ | 
ಮುದದೆ ಪೇಳ್ಹೀ ವೀರಶೈವಾಮೃತದೊಳಗಾದುದು ವಿಧಿ ಶಿರಶ್ರೇದನದ ತಾಣಕೆರಡು | 45 
ಕಾಂಡದ ಮೇಲೆ ಸುಧಿಯೊಂದು (ಎತ ೩-೧-೧೩) :ಅಧಿಕಾರಿಗಳು ಕ್ರೂರ ಕಿರಾತನಾದ | | 


ಶಿ೦ಬಾಗಿ 


ಸ್ನ 


ನಾಸಿಕವರಿವಾಗ | 3% 


೩ 


| 


೮೧೧೯ 


ಶಿರಸ್ತ್ರಾಣ 


ದುಷ್ಟಬುದ್ಧಿಗೆ . . . ಶಿರಶ್ಪೇದನವನ್ನು ಮಾಡಿಸಿದ ವರ್ತಮಾನವನ್ನೂ ಪಾಂಡ್ಕರಾಜನಿಗೆ 
ಬಿನ್ನವತ್ತಲೆಯಲ್ಲಿ ಬರೆದು ಮಧುರಾಪುರಕ್ಕೆ ಕಳುಹಿಸಿದರು (ಕವಿ. ೫೪). [ಸಂ.) 

ಶಿರಸಿಜ (ನಾ). ತಲೆಯಲ್ಲಿ ಹುಟ್ಟಿದುದು ; ತಲೆಕೂದಲು : ""ಚಿಕುರಂ ಕಚಂ 
ಶಿರಸಿಜಂ ಕೇಶಮಾ ವಾಳಮೆನೆ ಕೂಂದಲಕ್ಕು'' (ಮಂಗರಾ. ೯೪-೫). [ಸಂ.) 

ಶಿರಸು (ನಾ). ತಲೆ ; ಶಿರ : ಪರಿಹರಿಸಿ ಮತ್ಸ್ಯಾವತಾರವನುರಗಕಟಕಂ ಸುತ್ತಿದನಲಾ 
ಶಿರಸಿನಲಿ ಕೂರ್ಮನ ಶಿರಂ ಹರ ಹಾರಮಧ್ಯದಲಿ (ಬಸಪು ೫೪-೪೨). (ಸಂ. ಶಿರಸ್‌] 

ಶಿರಸ್ತೆ, ಷಿರಸ್ತೆ (ನಾ). ೧. ಕಂದಾಯ, ತೆರಿಗೆ ಮುಂತಾದುವುಗಳ ವಸೂಲಿಯನ್ನು 
ನೋಡಿಕೊಳ್ಳುವ ಇಲಾಖೆ : "ಶಿರಸ್ತೆದಾರ' ಪರಾ. ೨. ಶಿರಸ್ತೇದಾರನ 
ಪದವಿ, - ಅಧಿಕಾರ : ಸರ್ವಾಧಿಕಾರಿ ನಂಜರಾಜಯ್ಯನಲ್ಲಿ ತಿಳಿಸಿ ಗಡಿಗಳಲ್ಲಿ 
ಅಮಲು ಶಿರಸ್ತೆ ಕಿಲ್ಲೆ ಮುಂತಾದ ಅಧಿಕಾರಗಳನ್ನು ಕೊಡಿಸುತ್ತ (ಮಹಾವಂ. (೧೭೫) ; 
ರಾಮಯ್ಯನವರಿಗೆ ತಾಲೂಕಿನ "ಶಿರಸ್ತೆ' ಪದವಿ ಸಿಕ್ಕಿತ್ತು (ದಕ್ಷಿನ. ೯6). ೩. ಪದ್ಧತಿ ; 
ರೂಢಿ : ಎರಡನೇ ಪ್ರಕಾರದಿಂದ ಹೋಗುವ ಜೀನಸುಗಳಿಗೆ ಮೊದಲನೇ ಶಿರಸ್ತೆಯ 
ಪ್ರಕಾರ ತಕ್ಕೊಳ್ಳಲಾದೀತು (ಮುಂಬವ್ಮಾ. ೨೪೮). ಹಿರಸ್ತೆ : ೩. ನಾವ್‌ ಹಿರಸ್ತೆ ಪ್ರಕಾರ 
ಬಡ್ಡಿ ತಗೋತಾವ್‌ (ಮೋಹಿನೀ. ೪೧). 

[€- ಪಾರ. ಸರಿಶ್ತ; ಹಿಂ. ಸರಿಶ್ತಾ, ಸಿರಿಶ್ತಾ; ಮರಾ. ಶಿರಸ್ತಾ, ಶಿರಿಸ್ತಾ) 

ಶಿರಸ್ತೆದಾರ, ಶಿರಸ್ತೇದಾರ, ಸಿರಸ್ತೇದಾರ (ನಾ). ೧. ತಾಲ್ಲೂಕು ಮತ್ತು 
ಜಿಲ್ಲಾಕಚೇರಿಗಳಲ್ಲಿ ಕಂದಾಯದ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿ ; 
ಮುಲ್ಕಿ ಅಧಿಕಾರಿ : ಯಾ ಸಂನ್ನದಿನ ನಕಲಂನ್ನ ನಿಂಮ ನಿಂಮ ಗಡಿಗಳ ಶಿರಸ್ತೆದಾರರ 
ಲೆಖಕೆ ಬರ್ಸಿ (ಮೈಆರಿ. ೧೯೩೮. ೧೯-೧೯ : 1611) : ಅರಮನೆ ಶಿರಸ್ತೆದಾರ ಹಿರಣೈಯ್ಕನ ಮಗ 
ಮೋದಿಖಾನೆ ಶಿರಸ್ತೆದಾರ ನರಸ್ಕೆಯ್ಕನು (ಎಕ. ೫1೪.ಮಂಡ್ಕ, ೧೩೪-೬ ;1865) ; ಸುಬೇದಾರ, 
ಶಿರಸ್ತೆದಾರ, ಕಿಲ್ಲೆದಾರ ಮುಂತಾದವರಿಗೆ ಅವರವರ ಚಾಕರಿಯ ವಿಧವರಿತು ಸಂಬಳವನ್ನು 
ನಿಷ್ಕರ್ಷಿಸಿ . . . ಕಟ್ಟಿಳೆಮಾಡಿದರು (ಮಹಾಮ. 1 ೧೧೪). ೨ ನ್ಯಾಯಾಲಯದ 
ಕಚೇರಿಯಲ್ಲಿರುವ ಮುಖ್ಯಕರಣಿಕ : (ಮೈಗಜೆ. ೪.೭೮6೬). ಶಿರಸ್ತೇದಾರ : ೧. 
ಸಾಲಿಗ್ರಾಮದ ಅರಳಿಕಟೆ ಶಿರಸ್ತೇದಾರ ಸುಬ್ಲೈಯ್ಯನವರ ಮಗ . . . ಸುಬ್ಬರಾಯನ 
ಸೇವೆ (ಎಕ ೫1೪, ಶ್ರೀರಂಗ. ೩೦೯-೪ ; ?) : ಕಲೆಕ್ಟರ ಕಚೇರಿಯ ಶಿರಸ್ತೇದಾರರೂ, ಅವನ 
ದುರ್ಬೊಧನೆಗೆ ಒಳಗಾಗಿರುವ ಕಲೆಕ್ಟರೂ ದೇವರಾಜಪಿಳ್ಳೆಯವ೦ಗೆ ಆಗದವರು 
(ಪ್ರತಾಪ. ೬೨). ಸಿರಸ್ತೇದಾರ: ೧.ಅಮಾಲಾನೆ ಸಿರಸ್ತೇದಾರಾನೆ ಹುಲಯಿಸ್ತಕಬಾಲ 
ಮೊಕದ್ದಮಾನೆ ಮುಜಾರಿಯಾನೆ (ಎಕ. ೪!.ಕೊಪ್ಪ. ೪೮ ೨೧;181:). [ಆ- ಪಾರ. ಸರಿಶ್ರದಾರ್‌; 

ಹಿಂ. ಸಿರಿಶ್ತೇದಾರ್‌, ಸರಿಶ್ಲೇದಾರ್‌; ಮರಾ. ಶಿರಸ್ಲೇದಾರ್‌, ಶಿರಸ್ತೇದಾರ್‌] 

ಶಿರಸ್ತೇದಾರ "ಶಿರಸ್ತೆದಾರ' ನೋ. 

ಶಿರಸ್ತೋದ (ನಾ). ತಲೆನೋವು ; ತಲೆಬೇನೆ : ದುಷ್ಕೃತಿಯಂವಿಸ್ತಾರಿಸಿ ಸಲೆ ಸುಜನ 
ಶಿರಸ್ತೋದಮನೇಕೆ ಮಸಗಿ ಮಾಬ್ರರೊ ಕೆಲಬರ್‌ (ಲೀಲಾವ. ೧: ೨೨). [ಸಂ.) 

ಶಿರಸ್ತ್ರ (ನಾ). ೧. ತಲೆಯ ರಕ್ಷಣೆಗಾಗಿ ಧರಿಸುವ ಲೋಹದ ಟೊಪ್ಪಿಗೆ. 
೨. ಟೋಪಿ, ಪೇಟ, ರುಮಾಲು ಮುಂತಾದುವು : ""ಶೀರ್ಷಕಂ, ಶೀರ್ಷಣ್ಯಂ, 
ಶಿರಸ್ತ್ರಂ - ೩ ತಲೆಯನ್ನು ರಕ್ಷಿಸುವ ಲೋಹದ ಟೊಪ್ಪಿಗೆ, ತೊಗಲ ಟೋಪಿ, ಕುಳ್ಳಾವಿ 
ಮುಂತಾದ ಶಿರಸ್ಲಾಣದ ಹೆಸರು'' (ಸಿದ್ಧಾಂತಿ. ೨೫೬). [ಸಂ.] 

ಶಿರಸ್ತ್ರಾಣ (ನಾ). ೧. ತಲೆಯನ್ನು ರಕ್ಷಿಸಿಕೊಳ್ಳುವ ಸಾಧನ ; ತಲೆಕಾಪು: 
ದಂಡನಾಯಕಣಗೆ ಶರಣಾಗತರಾಗಿ ನಿಜಶಿರಸ್ತಾಣಪರಾಯಣರಾದರ್‌ 
(ಶಾಂತಿಪು. ೧೧-೨೪ ವ) : ಬಿಲ್ಲು ತೀರು ಹೆದೆ . . . ಶಿರಸ್ಸ್ಯಾಣ ಮಧ್ಯತ್ರಾಣ . . . 
ಮಾಯಾರಿ ಖೇಟಕ ಮುಂತಾದ ಶತ್ರುಜಯಾತ್ಮರಕ್ಷಾದಿಸಾಧನವಿಶೇಷಂಗಳಿಂದಲು 
(ಎವೇಕ, ೨೮೧ ; ತನ್ನ ಶಿರಸ್ತಾಣವನ್ನೂ ನಿಲುವಂಗಿಯನ್ನೂ ಅದರ ತುದಿಗೆ ಸಿಕ್ಕುಹಾಕಿ 
ಅಲ್ಲಿಯೇ ಸಮಾಪದಲ್ಲಿ ಕುಳಿತುಕೊಂಡರು (ಮೇದಿಮ. ೧೮೩). ೨. ಪೇಟ, ಟೋಪಿ 
ಮುಂತಾದ ತಲೆಯುಡುಗೆ: ಇಂತಹದೊಂದು ಯಜ್ಞಸಮಾರಂಭದಲ್ಲಿ ನನ್ನ ಹೊಸ 
ಜರತಾರಿ ಶಿರಸ್ತ್ರಾಣ ಅಗ್ನಿಪ್ರವೇಶ ಮಾಡಿ ಪರಂಧಾಮಕ್ಕೆ ಹೋಯಿತು (ಗಾಳಿವ. ೧೨೯) ; 
ಅವರ ಬಟ್ಟೆಬರೆಗಳಲ್ಲಿ ಆಡಂಬರವಿರಲಿಲ್ಲ. ಮಾಸಲುಬಣ್ಣಕ್ಕೆ ತಿರುಗಿದ ಪಂಚೆ, 
ಅಂಥದೇ ಶಿರಸ್ತ್ರಾಣ (ರಂಗರೋ. ೭). [ಸಂ] 


ಶಿರಸ್ನಲ 
ಛಾ 


ಶಿರಸ್ಥಲ (ನಾ). [ವೀಶೈ] ಲಿಂಗಧಾರಣೆಯ ಮೂರು ಸ್ಥಳಗಳಾದ ಕರ, 
ಉರ ಮತ್ತು ಶಿರಗಳಲ್ಲಿ ಒಂದು : ಕಾಯಸ್ತಲ ಕರಸ್ಮಲ ಉರಸ್ಮಲ ಶಿರಸ್ತಲ ಪ್ರಾಣ 
ಸ್ವಲ ಭಾವಸ್ಥಲವೆಂದು ನುಡಿದಾಡುವರು ಆ ಸ್ತಲದೊಳಗಣ ಸ್ವಯಸ್ತಲವನಟ್‌ಯರು 
ಕಾಣಿರೇ. . . ಶಿರಸ್ಥಲವನಜ್‌ದರೆ ಶಿವನೆಂಬುದಕ್ಕೆ ಇಲ್ಲ (ವಚಸಂ. ೧೪೩-೩೩). (ಸಂ.] 

ಶಿರಸ್ನಾನ (ನಾ). ತಲೆಗೆ ಎಲೆದುಕೊಳ್ಳುವಿಕೆ ; ಅಭ್ಮಂಜನ. (ಸಂ. 

ಶಿರಸ್ಸು (ನಾ). ೧. ತಲ; ಶಿರ : ""ಚುಡದೊಳು ಶಿಖಿಯಲ್ಲಿ ಶಿರಸ್ಪೆಂಬುದು'' | 
(ಮಂಗರಾ. ೧೩೯-೭) : ಮಧ್ಮಮಾ ಸಂಜ್ಞಿಕಾವಾಣಿಯೆ ಉರಸ್ಸು ಕಂಠ . . . ಶಿರಸೈಂಬ | 
ಸ್ವಾನಾಷ್ಟಕದಲ್ಲಿ ಖ್ರಾಣವಾಯುಸಂಬಂಧಮಾಗಲು (ಏಎವಕ ೧೭೦) ; ಮನಸ್ಸು ಪಯಸ್ಸು 
ಯಶಸ್ಸು ಶಿರಸ್ಸು (ಶಬ್ದಾನು. ೧೩೩ ಪ್ರಯೋ). ೨. ಮಕುಟ ; ಕಿರೀಟ. ೩. ದಿಕ್ಕು ; ದೆಸೆ. 
೪. ಹಾಸುಗೆ. ೫. ಕಬ್ಬು, ಬಿದಿರು ಮೊದಲಾದುವುಗಳ ಗಂಟು ; ಪರ್ವ. |10 
೬. ತಲೆಬುರುಡೆ. ೭. ನಿಜವಾದುದು ;ಖಂಡಿತವಾದುದು. ೮. ಕಣ್ಣೆದುರಿನದು; 
ಪ್ರತ್ಯಕ್ಷ. ೯. ಪರ್ವತದ ತುದಿ ; ಶಿಖರ. "“ದೆಸೆಯುಂ ತಳ್ಳೆಮುಂ ಪರ್ವಮುಂ 
ತಾಂ ನಿರುತಂ ಪ್ರತ್ಮಕ್ಷಮುಂ ಸನ್ಮಕುಟ ಶಿಖಿ ಶಿರಂಗಳ್‌ ಶಿರಸ್ಸೆಂದೆನಿಕುಂ'' 
(ನಾನಾರ. ೧೬೬). (ಸ. ಶಿರಸ್‌) 

ಶಿರಾ, ಶಿರ್ಕ, ಸಿರ್ಕ, ಸಿರಾ (ನಾ). (ಉಕ) ತುಪ್ಪದಲ್ಲಿ ರವೆಯನ್ನು ಹುರಿದು |15 
ಸಕ್ಕರೆ ಹಾಕಿ ಬೇಯಿಸಿ ಮಾಡುವ ಒಂದು ಬಗೆಯ ಸಿಹಿತಿಂಡಿ ; ಸಜ್ಜಿಗೆ ; 
ಕೇಸರಿಭಾತು : ಎರಡುನಿಮಿಷದಲ್ಲಿ ಜವಾನ ಹಾಲು ಮತ್ತು ಶಿರಾ ತಂದು ಮೇಜಿನ 
ಮೇಲೆ ಇರಿಸಿದ (ನಿರ್ದೋಷಿ. ೬೫) ; ನಿನಗೆ ಶಿರಾ ಮಾಡಿಕೊಡುತ್ತೇನೆ (ಸ್ಮೃಶಿಚಿ. ೧೨೬). 
ಶಿರ : ಪುರೆ. ಶ್ರೀಖಂಡ, ಶಿರ ಎಲ್ಲ ತಿಂದು ತಿಂದು ಮತ್ತೆ ಚೆಲ್ಲಬೇಕಾಯ್ತು (ಇತಿಶ್ರೀ. ೫೩). 
ಸಿರ್ಕ: ಗಿರಾಕಿಗಳ ಬಾಯಲ್ಲಿ ರಸಮೊಸರುವಂತೆ ತಯಾರಿಸುವ ಸಿರ, ಕರಿದ ಎಣ್ಣೆಯಲ್ಲಿಯೆ | 20 
ಕರಿದರೂ . .. ರುಚ ಕೊಡುವ ಆ ಭಜಿ (ಮುಂಗಾಪು ೫೭). ಸಿರಾ: ಅಡುಗಲಜ್ಜ "ಸಿರಾ' 
ಮಾಡಿ ತಿನಬಯಸು ವಳು (ಗರಬಾ. ೩). [೪-ಹಿಂ. ಸೀರಾ ಎ ಹಲ್ವ; ಮರಾ. ಶಿರಾ) 

ಶಿರಾಜಿ "ಶಿರಾದಿ' ನೋ. 

ಶಿರಾದಿ, ಶಿರಾಜಿ, ಸಿರಾಜಿ (ನಾ). ಒಂದು ಬಗೆಯ ಆಯುಧ  : ಶಿರಾದಿ ಚೂರಿ 
ಚಿಕ್ಕಠಾರಿ . . ವಂಕಿ ಲೌಡಿ ಜವದಾಡಿಯೆಂಬ ಬತ್ತೀಸಾಯುಧಪಾಣಿಗಳಾದ |25 
ಘನದೇವತೆಗಳಿರ್ಕುಂ (ಎವೇಕ. ೨೬೨). ಶಿರಾಜಿ : ಗರಗಸಂ ಮುಸಲ ಚಿಕ್ಕರಿ ಚೂರಿ 
ಪಾಶಪಟೆಯ ಶಿರಾಜಿಯು ಕಠಾರಿ . . . ಮೆರೆವ ಜವದಾಡಿಟ್ಟಿಯೆಂಬ ಮೂವತ್ತೆರಡು 
ಪರಿಯ ಶಸ್ತ್ರಗಳಾಂತು ಘನದೇವತೆಗಳಿರ್ಕುಂ (ಚತುಪು. ೫-೨-೪೪). ಸಿರಾಜಿ : ನಾನು 
ನಿಮಗೋಸುಗ ಬಸವಾಪಟ್ಟಣದಿಂದ ಉತ್ತಮವಾದ ಸಿರಾಜಿಯನ್ನು ತಂದಿದ್ದೇನೆ 

[€- ಪಾರ. ಹಿಂ. ಶಿರಾಜ್‌, ಶಿರಾಜಿ ಎ ಪರ್ಷಿಯಾದೇಶದ ಒಂದು |30 
ನಗರ.! ತೆಲು. ಸಿರಾಜಿ ಎ ಒಂದು ದೇಶ; ಸಿರಾಣ ಎ ಒಂದು ಆಯುಧ) 

ಶಿರೀಷ (ನಾ). ಒಂದು ಬಗೆಯ ಮರ ಮತ್ತು ಕೋಮಲವಾದ ಅದರ 
ಹೂವು; ಬಾಗೆ: ""ಶುಕತರು ಭಾಂಡಿ ಶಿರೀಷಂ'' (ವಸ್ತುಕೋ. ೩೫-೧೪) ; 
ವಿನಮಿತಚೂತಕುಜಾತಸಮಾಜಂ ಶಾಳತಾಳ ಹಿಂತಾಳ ಶಿರೀಷಂ ಸ್ಟೂಳಕ್ವಾಳ 
ಕರೀರಾಶೇಷಂ (ಸುಕುಮು. ೧೦-೫೫ ರಗಳೆ) : ರುದ್ರಾಕ್ಷ ಭದ್ರಾಕ್ಷ ಗುಂಜಾ ಶಿರೀಷಾದಿ | ೩5 
ಲತಾಗೃಹಂಗಳು೦ (ವಿವೇಕ. ೨೧೧). (ಸಂ.] 

ಶಿರೀಷಕುಸುಮ (ನಾ). ಬಾಗೆಯ ಹೂವು : ವನಭೃತ್ಕುಂತಳೆಯಾ ಶಿರೀಷ 
ಕುಸುಮಾಭಾಂಗಕ್ಕೆ ಕಂದಂ . . . ಚಿತ್ತಕ್ಕೆ ಸಂತಾಪಮಂ ನಿನಗಂ ಮಾಡಿದನಾವನಾತನೆ 
ವಲಂ ಗಂಧೇಭವಿದ್ಕಾಧರಂ (ಪಂಪಭಾ. ೪-೬೪) ; ಚಂದನಲೇಪಂಗಳಿಂ ಧವಳಾಯ | 
ಮಾನಮುಂ ಶಿರೀಷಕುಸುಮಾಭರಣಂಗಳಿಂ ಹರಿತಾಯಮಾನಮುಮಪ್ಪ ಮಾರ್ಗಮಂ | 40 
ನೋಡುತೆ ಬರ್ಪನ್ನೆಗಂ (ಕಾದಂಪೂ. ೧೦೧೦). [ಸಂ.] 


(ವಿಕಾಶ. ೫೩). 


ಶಿರುನಾರುಗೆಡ್ಡೆ (ನಾ). ಒಂದು ಬಗೆಯ ಸಸ್ಮ ; ""ವನಕೋಲಕಂದ'' 
(ಪಂಡಿತ. ೨೭೬) : ಕಾಡುಬೆಳ್ಳುಳ್ಳಿ, ಶಿರುನಾರುಗೆಡ್ಡೆ, ಸೀಮೆನರೀಈರುಳ್ಳಿ 
(ಮೈಣಗಿ. ೬೮-೧೩೯೭). [7 + ಗೆಡ್ಡೆ (ಆ ಗಡ್ಡೆ)) 

ಶಿರೆ (ನಾ). ನರ ; ರಕ್ತನಾಳ ; ಧಮನಿ : ""ಎಲೆಯ ಮುಖ್ಯ ಶಿರೆ, ನರ'' | 45 
(6೧೬೩. ಇಂಕಾ)... [ಸಂ. ಶಿರಾ] 


೮೧೨೦ 


ಶಿರೋನಾಮೆ 


| ಶಿರೋಗೃಹ (ನಾ). ಮಹಡಿಯ ಮೇಲಿರುವ ಅಂಗಳ ; ಚಂದ್ರಶಾಲೆ : 
"`ಚಂದ್ರಶಾಲಾ, ಶಿರೋಗೃಹಂ -- ೨ ಚಂದ್ರಶಾಲೆ'' (ಹಲಾಯು. ೫೧-೧೪೯). (ಸಂ.| 
ಶಿರೋಗ್ರ, (ನಾ). ತಲೆಯ ಮೇಲುಭಾಗ : ಸುಮನೋಮಾಲೆಯುಮೊರ್ಮೆಯುಂ 
ಓಮದೊಳೇಂ ಬಾಡಿರ್ದಗಲ್ರಿರ್ಕುಮಗ್ರಿಮಬೂಪಾಲಶಿರೋಗ್ರಮಂ (ಶಾಂತಿಪ ೯-೧೫೧). 
[ಸಂ.7 
ಶಿರೋಗ್ರಂಥ (ಮು). ತಲೆಯಲ್ಲಿ ಆಭರಣವಾಗಿ ಧರಿಸುವ ಮುತ್ತಿನ ಗೊಂಡೆ: 
“ತೊಂಡಿಲು ಶಿರೋಗ್ರಂಧಿಯೆನಿಸಿಕ್ಕು'' (ಮಂಗರಾ. ೯-೨೦). (ಸಂ.] 
ಶಿರೋಜ (ನಾ). ತಲೆಯಲ್ಲಿ ಹುಟ್ಟಿದುದು ; ತಲೆಕೂದಲು. : ""ತಲೆರೋಮಂ 
ಚಿಕುರಂ ಕಚಂ ಶಿರಸಿಜಂ ಕೇಶಂ ಶಿರೋಜಂ ನವಿರ್‌'' (ವಸ್ಮುಕೋ. ೭೦-೨೦) ; 
ಮೌಾಳಿಯೊಳುದ,ಮದ್ಭಮರಭಾರವಿಭಗ್ನಮಧೂಳಿ ಮಾಲತೀಮಾಳ ಮನಕ್ಕೆ 
ವಂದೆಸೆದುದಾ ದಮಿತಾರಿಯ ಕೀರ್ತಿ ಲೋಕಮಂವ್ಕ್ಯಾಳೆ ತೊಟಲ್ಲು ತನ್ನ ಗಮನಶ್ರಮಮಂ 
ಕಳೆಯಲೈ ತನ್ಮಹೀಪಾಳಶಿರೋಜರಾಜಿ ಪರಭಾಗಮನಾಶ್ರಯಿಸಿರ್ದಳೆಂಬಿನಂ 
(ಶಾಂತಿಪು. ೩-೩೬). [ಸಂ.) 
ಶಿರೋದಳನ (ನಾ). ತಲೆಯನ್ನು ಸೀಳುವಿಕೆ, -: ಕತ್ತರಿಸುವಿಕೆ : ಅರಿಕೇಸರಿ 
ಗಾತ್ಮಜರರಿನರಪ ಶಿರೋದಳನ ಪರಿಣತೋಗ್ರಾಸಿಭಯಂಕರಕರರ್‌ (ಪಂಪಭಾ. ೧-೨೨). 
(ಸಂ. ಶಿರೋದಲನ) 
ಶಿರೋದಾಹ (ನಾ). (ಉಷ್ಣದ ಪರಿಣಾಮವಾಗಿ) ತಲೆ ಬಿಸಿಯಾಗಿರುವುದು: ಆ 
ಚೂರ್ಣವಣಇ ಸಕ್ಕಗೆಗೂಡಿ ಹಸುವಿನ ಹಾಲಿನಲ್ಲಿ ಸೇವಿಸಲು ಅವರಣರೋಗ, ಮೂತ್ರ 
ಕೃಚ್ಛ್ರ, ರಕ್ತಪಿತ್ತ, ಕಾಮಾಲೆ, ಶಿರೋದಾಹ . . . ಪರಿಹರಮಕ್ಕುಂ (ಸಕವೈೆ. ೧೪೭). ಸಂ.) 
ಶಿರೋದೇಶ (ನಾ). ೧. ತಲೆ ; ಮಂಡೆ: ಶಿಷ್ಠನ . .. ಶಿರೋದೇಶದಲಭಯವಿಡುತ 
ವರನಿರಂಜನನೆಂಬ ನಾಮವ . . . ತಾನಿಡುತ (ಗಗತಾ ೨-೬೮). ೨. ಹಣೆ ; ನೊಸಲು : 
| "“ನೀಚಕೀ, ಶಿರೋದೇಶ - ಈ ೨ ಹಣೆ'' (ಹಲಾಯ: ೪೪-೧೧೨). ([೫ಂ.1 
|ರೋದ್ಧತ (ನಾ). [ಸಂಗೀತ] ಹದಿನೈದು ವಿಧವಾದ ಸ್ವರದೋಷಗಳಲ್ಲಿ 
| ಒಂದು ; ೫ (ಒಂಟೆಯ ಹಾಗೆ) ಕತ್ತನ್ನು ಎತ್ತಿ ಹಾಡುವ ಉಚ್ಚಾರಣಾ 
ದೋಷ : ಕಂಪಿತ ಚಿಂತಿತ ಅನುನಾಸಿಕ ಶಿರೋದ್ಧತ . . . ತಾಳವಿಹೀನವೆಂಬ ಪದಿನೈದು 
| ಸ್ವರದೂಷಣಂ ಪೊರ್ದದೆ ಪಾಡಿ ಮೋಹಿಸುವ ಗಾಯಕರಿಂ (ಎವೇಕ. ೧೯೦). [ಸಂ.1 
| ಶರೋಧರ (ನಾ). ಕತ್ತು ; ಕೊರಳು ; ""ಕೊರಲುಮಾಸ್ಕಂ ಗಳಂ ಧಮನಿ ಕಂಧರ 
| ಶಿರೋಧರಮದಾ ಗ್ರೀಮಮೆನಿಸಿಕ್ಕು'' (ಮಂಗರಾ. ೯೫-೭). (ಸಂ. ಶಿರೋಧರಾ। 
ಶಿರೋಧರೆ (ನಾ). ಇ ಶಿರೋಧರ : '"ಗ್ರೀವಾ, ಧಮನೀಃ, ಮನ್ಶಾ, ಶಿರೋಧರಾ, 
ಕಂಧರಃ, ಗಳಃ, ಕಂಠಃ-ಈ ೭ ಕೊರಲ್‌'' (ಹಲಾಯು. ೮೫-೩೬೨). (ಸಂ. ಶಿರೋಧರಾ) 
ಶಿರೋಧಾರ್ಯ (ನಾ). ತಲೆಯಲ್ಲಿ ಧರಿಸಲು ಅರ್ಹವಾದುದು ; 
ಪೂಜ್ಮವಾದುದು : ನಿನ್ನ ಆಜ್ಞೆ ನನಗೆ ಶಿರೋಧಾರ್ಯ (ರಾಜ್ಮೋದ. ೧೦೮). [ಸಂ.) 
ಶಿರೋಧಿ (ನಾ). ಎ ಶಿರೋಧರ : ತ್ವಜ್ಞನನಿಯ ಹಾರಮನಾಂತುಜ್ಜಳಿಪ ಶಿರೋಧಿ 
ಹಾರವ ಮನನವರತಂ ಕಜ್ಜಳಮಂ ತಳೆವಕ್ಷಿಗಳಜ್ಜಳಮಂ ತಾಳ್ವೆ ತನಯ ನೀಂ 
ಸೈರಿಪುದೇ (ಚಂದ್ರಪು. ೫:೧೨) ; ಮುಳಿದು ಶಿರೋಧಿಯಂ ಕೆಡೆಯಲೆಚ್ಚವರಾರ್ಬಿಸ 
| ನಾಳಕಾಂಡ ಕೋಮಳತರಕಂಠಮಂ ಕಡಿದುರುಳ್ಳಿದರಾಲ್‌ (ರಾಜಶೇ. ೧೩: ೧೦೫). (ಸಂ. 
ಶಿರೋನಾಮ (ನಾ). ಗ್ರಂಥ, ಲೇಖನ ಮೊದಲಾದುವುಗಳ ಪ್ರಾರಂಭದಲ್ಲಿ 
ಕೊಡುವ ಹೆಸರು ; ತಲೆಬರಹ ; ಶೀರ್ಷಿಕೆ : "ಭಾರತದ ಪೇಲಿಯೋ ಬಾಟನಿ'' 
ಎಂಬ ಶಿರೋನಾಮದಿಂದೊಡಗೂಡಿದ ಒಂದು ಸಂಚಿಕೆಯನ್ನು ತನ್ನ ನೇತೃತ್ವದಲ್ಲಿಯೇ 
ನಡೆಸಿಕೊಂಡು ಬಂದನು (ಸಸ್ಕಕ. ೧೨೭); ವಿಷಯ ನಿರ್ಣಯಿಸುವಾಗ ಗ್ರಂಥದ ಶಿರೋನಾಮ, 
ಮುನ್ನುಡಿ, ಪ್ರಸ್ತಾವನೆ . . . ಇತ್ಯಾದಿಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸುತ್ತಾನೆ 
(ಗ್ರಂಥಾಲ. ೧೬). (ಸಂ. ಶಿರೋನಾಮನ್‌) 
ಶಿರೋನಾಮೆ (ನಾ). ಎ ಶಿರೋನಾಮ : ಎಷಯಕ್ಕೆ ತಕ್ಕ ಶಿರೋನಾಮೆಗಳನ್ನು 
(ites) ಬರೆಯುವುದು - ಇವು ಇವನು ಮಾಡಿರುವ ಕೆಲಸ (ಕನ್ನಸಂ. ೨೪) ; ಒಂದೊಂದು 
ಅಂಶಕ್ಕೂ ಉಚಿತವೆನಿಸುವ ಶಿರೋನಾಮೆಯಿರಬೇಕು (ಶಿಕ್ಷದ. ೨೬೮). 
[€. ಸೂ. ಶಿರೋನಾಮನ್‌] 


ಶಿರೋಭೂಷಣ 


೮೧೨೧ 


ಶಿಲಾಕೂಟ 


ಶಿರೋಭೂಷಣ (ನಾ). ತಲೆಗೆ ಧರಿಸುವ ಆಭರಣ : ಯಾರ ಶಿರೋಭೂಷಣವು | |ಶಿರೋವೇಪ್ಪನ (ನಾ): ತಲೆಗೆ ಸುತ್ತುವ ವಸ್ತ್ರ ;ರುಮಾಲು ; ಪೇಟ : ಧೃತವೇಶ್ರಂ 


ಚಂದ್ರಾರ್ಧವೋ ಅವನನ್ನು ಶ್ರೇಯಃಪ್ರಾಪ್ತಿಗಾಗಿ ನಮಸ್ಕರಿಸುತ್ತೇನೆ (ಭಾರದ. ೧೨೯). 
[ಸಂ.] 
ಶಿರೋಭ್ಯಂಜನ (ನಾ). ತಲೆಗೆ ಎರೆದುಕೊಳ್ಳುವುದು : ನೇತ್ರಾಭ್ಯಂಗನದಿಂದ 
ಶಿರೋರೋಗವೂ ಶಿರೋಭ್ಮಂಜನದಿಂದ ಸರ್ವರೋಗವೂ ಹರವಾಗುವುದು 
(ಸಕವೈೆ. ೩೧). [ಸಂ.) 
ಶಿರೋಭ್ರಮಣ (ನಾ). ತಲೆ ತಿರುಗುವಿಕೆ ; ತಲೆ ಸುತ್ತುವುದು : ದ್ರಾಕ್ಷಿಹಣ್ಣು, 
ಅಮರದ ವಳ್ಳಿ . . . ಶುಂಠಿ ಇವಂ ಕಷಾಯವಿಕ್ಕಿ ತೆಗೆದುಕೊಳ್ಳಲು ವಾತಪಿತ್ತಜ್ವರ, 
ಶಿರೋಭ್ರಮಣ, ತಲೆನೋವು, ದಾಹ ಸಹ ಗುಣವಾಗುವುವು (ಸಕವೈ. ೯೪) :ಮಳಾಿದುಂಬಿಗಳ್ಲೆ 
ಸಂಪಗೆಯತ್ತಣಿನೊದವಿದ ಶಿರೋಭ್ರಮಣಮನಲ್‌ಯುಸಿಯುಂ, ಬಸಂತಂ ಬೆಜ್ಜನೆನೆ 
ಮೈದೋಲಲ್‌ (ರಾಮಾಶ್ವ. ೧೬ -೨೦). [ಸಂ.) 
ಶಿರೋಬ್ರಮಣೆ (ನಾ). ಎ ಶಿರೋಭ್ರಮಣ : ಕರ್ರನೆ ಕವಿಯೆ ಕಣ್ಣೆ ಕತ್ತಲೆ ಶಿರೋ 
ಭ್ರಮಣೆಯಿಂ ಕೃಷ್ಣ ಫಲುಗುಣರ್ಗೆ ( ಜೈಮಿಭಾ. ೧೩-೩೫). (ಸಂ. ಶಿರೋಭ್ರಮಣ] 
ಶಿರೋಭ್ರಮೆ (ನಾ). ಎ ಶಿರೋಭ್ರಮಣ : ತವಕ್ಷೀರ ಗ ೪ ತೂಕ, ಯಪ್ಪಿಮಧುಕ ಗ 
೫ ತೂಕ, ಇಷ್ಟು ಚೂರ್ಣವಂ ಮಾಡಿ ಸಕ್ಕರೆ ಗ ೧೨ ತೂಕವನ್ನು ಬೆರೆಸಿ, ಹಸುವಿನ ಹಾಲು 
ಬೆಣ್ಣೆಯಲ್ಲಿ ತೆಗೆದುಕೊಳ್ಳಲು ಕ್ಷಯ . . . ಶಿರೋಭ್ರಮೆ, ಇನಿತು ವ್ನಾಧಿಗಳ ಹರ 
(ಎವೈವಿ. ೪೭); ಆದಿವಾರದ ದಿವಸ ನೆಲತೆಂಗನ್ನು ತಂದು ಕತ್ತರಿಸಿ ನೆಳಲಲ್ಲಿ ಒಣಗಿಸಿ 
ಚೂರ್ಣಂಗೈದು . . . ಎಳನೀರಲ್ಲಿ ತೆಗೆದುಕೊಳ್ಳಲು ಶಿರೋಬ್ರಮೆ ತೀರ್ಗುಂ 
(ಸಕವೈೆ. ೧೧೩). (ಸಂ. ಶಿರೋಭ್ರಮಾ) 
ಶಿರೋಮಂಡನ (ನಾ). ಎ ಶಿರೋಭೂಷಣ : ಮಂಗಳಾಳಂಕರಣಾಭಿರಾಮ 
ರಾಜಭವನ ಲಕ್ಷ್ಮೀಶಿರೋಮಂಡನೋಪಮಾನ ಮೌಕ್ತಿಕಮಣಿಮಯಮಂಡಪದೊಳ್‌ 
. ಅಪೂರ್ವಮಾಗೆ ಹರಿ ಪೌರೋಹಿತೃಮಂ ತಾಳೆ (ಶಾಂತಿಪ ೧೦-೭೭ ವ). 
[ಸಂ.) 
ಶಿರೋಮಣಿ (ನಾ). ೧. ತಲೆಯಲ್ಲಿ ಧರಿಸುವ ರತ್ನ ; ಚೂಡಾಮಣಿ. 
೨. (ಆಲಂ) ಶ್ರೇಷ್ಠನಾದ ವ್ಯಕ್ತಿ : ಭಕ್ತಿತ್ರಯವಿನಿಶ್ಚಲಗುಣಿಯೆ ಸುಜನಶಿರೋ 
ಮಣಿಯೆ ಮದ್ಯ ಸವಧೀಮಣಿಯೆ (ಬಸಪ. ೬೧-೭೦) : ತೊಳಲುತಣಸುವ ಬಳಿ ಕಾಲ್ದೊಡಕಿ 
ದಂತರಸುಗಳ ಶಿರೋಮಣಿಗೆ ಸಂಭ್ರಮದೊಳ್ಳೆತಂದು ಬಿನ್ನೈಸಿದಂ ಚರನೊರ್ವನು 
[ಸಂ.) 
ಶಿರೋರತ್ನ (ನಾ). ಎ ಶಿರೋಮಣಿ ೧: “ಚೂಡಾಮಣಿ: ಶಿರೋರತ್ನಂ - ೨ 
ತಲೆಯೊಳಗೆ ಧರಿಸತಕ್ಕ ಮಾಣಿಕ್ಕವೆಂಬ ರತ್ನಾಭರಣ'' (ಸಿದ್ಧಾಂತಿ. ೯೮). ([ಸಂ.) 
ಶಿರೋರುಹ (ನಾ). ವ ಶಿರೋಜ : ಕದಲೀಗರ್ಭಶ್ಶ್ಕಾಮಂ ಮೃದುಕುಟಿಲಶಿರೋರುಹಂ 
ಸರೋರುಹವದನಂ ಮೃದುಮಧ್ಯಮತನು ಹಿತಮಿತಮೃದುವಚನಂ ಲಲಿತ 
ಮಧುರಸುಂದರವೇಷಂ (ಆದಿಪು ೧-೨೯) : ಅರೆಮುಗಿದಿರ್ದ ದಿಟ್ಟಿ ನಸುಗರ್ಚಿದ ನಾಲಗೆ 
ಬಿರ್ಚ ನೆತ್ತರೊಳ್‌ ಪೊರೆದ ಶಿರೋರುಹಂ (ಚಂದ್ರಪು. ೧೦-೧೦೮). [ಸಂ.) 
ಶಿರೋಲಿಂಗ (ನಾ). [ಜೈನ] (ಲಿಂಗದ ಆಕಾರದಲ್ಲಿ ಕಾಣುವ) ಮುಂಡನ 
ಮಾಡಿಸಿಕೊಂಡ ತಲೆ ಮನ ವಚನ ಕಾಯಗತರಾಗಂಗಳಂ ಕಿಡಿಸಲೆಂದು 
ಮುಂಡನಂಗೆಯ್ವುದು ಶಿರೋಲಿಂಗಂ ( ಚಾವುಂಪು. ೨೧೫). ([ಸಂ.) 
ಶಿರೋವಲಯ (ನಾ). ೧. ಮಲ್ಲಯುದ್ಧದ ಒಂದು ಪಟ್ಟು, -ವರಸೆ ;ಕತ್ತನ್ನು 
ತೋಳಿನಲ್ಲಿ ಬಳಸಿ ಹಿಡಿಯುವುದು : ತಳಹತ್ತಂ ದಣುವಟ್ಟಿ .. . ತೋರಹತ್ತಂ 
ಶಿರೋವಲ!ಪಾಠಾಂ. ಳ]ಯಂ ಬಾಹುತಳಂ ಚಮತ್ಮರಿಸೆ ನಾನಾಕೌಶಲಂದೋಟ್‌ದರ್‌ 
ತಬಶಂ. ೪ ೭೫). ([ಸಂ.] 
ಪಿರೋವೇದನೆ (ನಾ). ತಲೆಯಲ್ಲಿ ಉಂಟಾಗುವ ನೋವು ; ತಲೆನೋವು : 
ಅವರಿಗೆ ಶಿರೋವೇದನೆಯೆಂದು ಕೇಳಿದ ಕ್ಷಣದಿಂದಲೂ ನನ್ನ ಮನಸ್ಸು ಅವರನ್ನು 
ನೋಡುವುದಕ್ಕೆ ತಳಮಳಿಸುತ್ತದೆ (ರಾಕ್ಷಮು. ೫೭); ಶ್ರಮ - ಶಿರೋವೇದನೆಗಳಲ್ಲದೆ 
ಇನ್ನೇನನ್ನು ವಿದ್ಯಾರ್ಥಿ ಇದರಿಂದ ಪಡೆದುಕೊಳ್ಳುತ್ತಾನೆ? (ಗಾಳಿಪ. ೧೮೧). 
(ಸಂ. ಶಿರೋವೇದವಾ। 


(ಜೈಮಿಭಾ. ೨-೪೫). 


40 


ಚಾರುಚೀನಾಂಬರರಚಿತ 
(ಚಂದ್ರಪು. ೨-೭೪). (ಸಂ) 

ಶಿರೋವೇಷ್ಟಿ (ನಾ). ಎ ಶಿರೋವೇಷ್ಟನ : ಶಿರೋವೇಷ್ಟಿಯನುರಿ ಪತ್ತೆ ಭೋಂಕನೆ 
ಕಳೆದು ಬಿಸುಟು ತಲ್ಲಣಿಸಿ ತಲೆದಡಪುತೆಡಪುತ್ತೇಳ್ತಂದು ಶಿವಾಗಾರದ ವಿಂದಣ 
ಜಲಕುಂಡದೊಳ್ಳಡಲಿಡುವುಪಾಧ್ಕಾಯರುಂ (ವೃಷವಿ. ೩೮-೯೮ ವ). [ಸೆಂ] 

ಶಿರೋವ್ಯಾಧಿ (ನಾ). ಎಶಿರೋವೇದನೆ : ""ಮಂಡೆನೋವದು ಶಿರೋವ್ಕಾಧಿಯೆನಿಕುಂ'' 
(ಮಂಗರಾ. ೧೧೪-೪) ; ಮಧ್ಯದಲ್ಲಿ ಹಳ್ಳವಾಗಿ ತುದಿಯಲ್ಲಿ ಅಗಲವಾಗಿ ನಾಲಗೆ ಇದ್ದರೆ 
ಶಿರೋವ್ಯಾಧಿ ಹೆಚ್ಚುವುದು (ಸಕವೈ. ೧೪). [ಸಂ.1 

ಶಿರೋವ್ಯೂಢ (ಗು). ತಲೆಯವರೆಗೆ (ಆಳುದ್ದ) ಪೇರಿಸಿದ : ಶಿರೋ 
(ಪಾಠಾಂ. ಲಾ]ನ್ಮೂಢ ಧಾನ್ಮಸಂಚಯೋಪಭೋಗಿಜನನಿವಾಸಿಗಳಪ್ಪ ಸಂವಾಹ 
ಗಳುಮಂ . . . ಮಾಡಿದಂ (ಆದಿಪು. ೮-೬೩ ವು. (ಸಂ.] 

ಶಿರೋವ್ರತ (ನಾ). ಮುಖ್ಯವಾದ ಒಂದು ಧಾರ್ಮಿಕವ್ರತ : ಎಲ್ಲ ರುಷಿಶ್ರೇಷ್ಠರೊಳು 
ಶ್ರೇಷ್ಠನೆನಿಸುತ ನಿತ್ಮದಲ್ಲಿ ಸುಖಸುತ್ತಿರ್ಪ ಶ್ರೀವೀರಶೈವಮತವೆಲ್ಲ ಶೈವಂಗಳ 
ಶಿರೋವ್ರತಮ್ಮ ದನುಯಾಚರಿಸುವರೆ ನಿತ್ಕರಹರು (ನವಮೋ. ೧೮-೨೧) ; ಲಿಂಗಧಾರಣ, 
ಲಿಂಗಪೂಜಾವ್ರತವನ್ನು ಶಾಂಭವವ್ರತ, ಪಾಶುಪತವ್ರತ, ಶಿರೋವ್ರತವೆಂದು ಶಿವಾಗಮಗಳು 
ಹೇಳುತ್ತವೆ (ಭಾರದ. ೨೫೦). [ಸಂ.) 

ಶಿರೋಸ್ಲಿ (ನಾ). ತಲೆಬುರುಡೆ : 

[ಸಂ.) 

ಶಿಲ (ನಾ). ೧. (ಕೊಯ್ಲಾದ ಮೇಲೆ) ಹೊಲದಲ್ಲಿ ಉಳಿದ ತೆನೆ, ಕಾಳು 
ಮೊದಲಾದುವನ್ನು ಆಯುವುದು. ೨. (ಕೊಯ್ಲಾದ ಮೇಲೆ) ಹೊಲದಲ್ಲಿ 
ಉಳಿದ ತೆನೆ, - ಧಾನ್ಮ : ಕೊಡುವ ಕೊಂಬವರ ನಿಹಿತಕ್ಕಂಜಿ ನಡವನ ವ್ರತ ಜಂಬುಕ 
ಶಿಲವ ಹಿಡಿದು ನಾಲಗೆಯ ಮುಟ್ಟದೆ ನುಂಗುವ ತೆಅದಂತೆ (ಎಲೇಶ್ವ. ೬೧). "ಉಂಛಶಿಲ' 
ಪರಾ. ಸಂ.) 

ಶಿಲಂಧರ (ನಾ). (7) : ಶರ ಶಕ್ತಿ ತೋಮರ ಕಣೆಯ . . . ಸುರಗಿ ಶಲ್ಲೆಹ ಕಡಿತಲೆಗಳ 

, ಬಲು ಶಿಲಂ [ಪಾಠಾಂ. ಶಿಲಾ, ಶೀಲಂ]ಧರರು ಮೋಹರಿಸಿತೊಗ್ಗಿನಲಿ (ಕುರಾಸಾಂ. ೪೩-೮೫). 

[ಸಂ.] 


ಶಿರೋವೇಷ್ಟನಂ ಫಘಂಟಿಕಾಲಂಬಿತಕೂರ್ಪಾಸಂ 


""ಶಿರೋಸ್ಹಿ ಕರೋಟಿಯೆನೆ ಕಪಾಲಂ'' 


(ಮಂಗರಾ. ೧೧೭-೬). 


ಶಿಲಕು "ಶಿಲುಕು' ನೋ. 

ಶಿಲವೃತ್ತಿ (ನಾ). (ಕೊಯ್ಲಾದ ಮೇಲೆ) ಹೊಲದಲ್ಲಿ ಉಳಿದ ತೆನೆಯ 
ಕಾಳುಗಳನ್ನು ಆರಿಸಿ ಜೀವಿಸುವಿಕೆ ; ಹಕ್ಕಲಾರಿಸುವ ಕಸುಬು : "“ಯತಂ, 
ಉಂಛಶಿಲಂ, ಉಂಛವೃತ್ತಿಗೂ ಶಿಲವೃತ್ತಿಗೂ ಹೆಸರು, ಊರುಕೇರಿಗಳಲ್ಲಿ ಬಿದ್ದಿರುವ 
ಕಾಳನ್ನು ಆರಿಸಿಕೊಂಡುಂಡು ಬದುಕುವದಕ್ಕೆ ಉಂಛವೃತ್ತಿಯೆಂದು ಹೆಸರು'' 
(ಸಿದ್ಧಾಂತಿ. ೨೭೪) ; ಉಂಛವೃತ್ತಿಯಿಂದಲೂ ಶಿಲವೃತ್ತಿಯಿಂದಲೂ ಜೀವಿಸುವುದು 
ಸರ್ವೋತ್ತಮವಾದುದು (ಅರ್ಯಥ. ೮೪). [ಸಂ. 

ಶಿಲಹರೆ (ನಾ). ಒಂದು ಸ್ಥಳದ ಹೆಸರು : ದಕ್ಷಿಣತ: ಶಿಲಹರೇ(ಚೇ) ಗ್ರಾಮ: 

[7 

ಶಿಲಾಕರ್ಮ (ನಾ). ಕಲ್ಲಿನ ಕೆತ್ತನೆಯ ಕೆಲಸ ; ಶಿಲ್ಪ : ಹೇಮಕರ್ಮ್ಮ ಲೋಹಕರ್ಮ್ಮ 
ಶಿಲಾಕರ್ಮ ರತ್ನಕರ್ಮ . . . ಸಮಸ್ತಹಸ್ತಕುಶಳೆತೆಯುಳ್ಳ ವಿಸ್ವಕರ್ಮ ನಿರ್ಮಿತಮಪ್ಪ 
ಗವಯಾಚಾರ್ಯನಾತನ ಪುತ್ರ . . . ಮಾಡಿಶಿದ ಧರ್ಮ್ಮಪುರೋವೃದ್ಧಿಯೆನ್ತೆನ್ಹಡೆ 

: 1117) ; ಇಂದ್ರಜಾಲಮೆಜಕಂ ಲೆಪ್ಪಂ ಶಿಲಾಕರ್ಮ 
ಮುತ್ಕರಣಂ ಚಿತ್ರವಿವಕ್ಷೆ ವಾಸ್ತು ಶಕುನಜ್ಞಾನಂ . . . ಅಖಿಲವ್ಕೂಹೋತ್ಕರ 
ಮಂಬಿನಿತಚೊಳಂ ಬಲ್ಲವರೆಲ್ಲರುಂ ಮೆಚ್ಚೆ ಪಡೆದನತಿಕೌಶಲಮಂ (ಪುಷ್ಪವು. ೪-೫೯). 

(ಸಂ. ಶಿಲಾಕರ್ಮವ್‌) 

ಶಿಲಾಕೂಟ (ನಾ). ಸಮಾಧಿಕಲ್ಲು ;ನಿಸಿದಿಕಲ್ಲು (?) : ದಹನಸ್ತಾನ ದೊಳ್ತೆರೋಕ್ಸ 
xX ನಿಮಿತ್ತವಾಗಿ ಬೈರೋಜನಿಂ ಮಾಡಿಸಿದ ಬಾಳಚಂದ್ರದೇವರ ಮಗನಾ ೫೬ ನ 
ಶಿಲಾಕೂಟ೦ (ಎಕ. 1೧), ೫೬೩೯-೧೪ ; ಸು. 1214). (ಸಂ.] 


(ಇಆ. ೫1. ೨೬೬-೨೫ ; 972). 


(ಎಕ. ೪1 (ಇ. ಕೃಷ್ಣರಾ. ೬೬-೧೧ 


ಶಿಲಾಕ್ಷರ ೮೧೨೨ ಶಿಲಾರಸ 


ಶಿಲಾಕ್ಷರ (ನಾ). ಕಲ್ಲಿನ ಮೇಲೆ ಕೆತ್ತಿರುವ ಅಕ್ಷರ ಲಿಪಿ : ವಾಗೀಶರ ದಿವ್ಶನಾಮವನ್ನು | | ಶಿಲಾಪೀಠ (ನಾ). ಕಲ್ಲಿನ ಆಸನ : ಮರದ ನೆಳಲಿಂದ ಶೀತಲವಾದ ಈ ಶಿಲಾಪೀಠದಲ್ಲಿ 


ಶಿಲಾಕ್ಷರಗಳಲ್ಲಿ ಬರೆದಿರುವೆನು (ಪುರಾವಿ. ೧೩೮). [ಸಂ.] ಕುಳಿತುಕೊ (ಶಾಕುಂತ. ೨೩-೨೭). (ಸಂ. 
ಶಿಲಾಜತು (ನಾ). ೧. ಕಪ್ಪುಬಣ್ಣದ ಒಂದು ಬಗೆಯ ಖನಿಜ :| |ಶಿಲಾಪ್ರತಿಮೆ (ನಾ). ಶಿಲೆಯಿಂದ ಮಾಡಿದ ವಿಗ್ರಹ, - ಪುತ್ತಳಿ; ಕಲ್ಲಿನ 


ಶಿಲಾಜತುಮಯವೆಂಬ ಸ್ಥಿತಿಗೆ ಬರುವ ಇದ್ದಲಿಯು ಎಲ್ಲಕ್ಕೂ ಮೇಲಾದ್ದಂದು ಹೇಳುತ್ತಾರೆ 
(ಮುಂಬಯಿ. ೬-೨೫೬). ೨. ಒಂದು ಬಗೆಯ ಕೆಂಪುಖನಿಜ ; ಗೈರಿಕ. (ಸಂ.) $ 

ಶಿಲಾಜಿತು (ನಾ). ಐಶಿಲಾಜತು ೨ : ಓವು... ಶಿಲಾಜಿತು, ಜಾಕಾಯಿ, ಕೊತ್ತುಂಬರಿ 
ಸಂವತ್ಸರಲವಣ ಇವನ್ನೆಲ್ಲ ಸಮಾನವಾಗಿ ಕೂಡಿ . . . ತಾರೆಕಾಯ ಪ್ರಮಾಣ 
ಗುಳಿಗೆಯಂ ಮಾಡಿ ತೆಗೆದುಕೊಳ್ಳಲು ಸಕಲವಾದ ಗ್ರಹಿಣಿಯೂ ಮಾಣ್ಣುಂ 
(ಸರವ, ೩೪೫). (ಸಂ. ಶಿಲಾಜಿತ್‌) 

ಶಿಲಾತಲ, ಶಿಲಾತಳ (ನಾ). ಸಮತಲವಾಗಿರುವ ಶಿಲಾಭಾಗ ; ಶಿಲಾಫಲಕ :|10 
ಪಾಂಡುಕ ಪಾಂಡುಕಂಬಲ ರಕ್ತಕಂಬಲಾತಿರಕ್ತಕಂಬಲ ವಿಶಾಲರತ್ನಶಿಲಾತಲ (ಪಾಠಾಂ. ಳ ) 
ಪ್ರತಿಷ್ಠಿತ ಭಗವಜ್ಜನ್ಮಾ ಭಿಷೇಕಸಿಂಹಾಸನಾಲಂಕೃತಮುಮಾಗಿ (ಆದಿಪು ೧-೪೯ ವ) ;ಎಲೈ 
ಮಿತ್ರನೆ ಈ ಶಿಲಾತಲದ ಒಂದು ಭಾಗವನ್ನು ಅಲಂಕರಿಸಬೇಕು (ಶಾಕುಂತ. ೩೯-೭). 
ಹಿಲಾತಳೆ : ಆತನ ಪೂಣ್ಣ ಪೂಣ್ಯೆ ಶಿಲಾತಳಾಕ್ತರಮೆನಿಸಿರ್ಪ ಜನೋಕ್ತಿಯಂ ಪುಸಿ 


ಬೊಂಬೆ: ಪೇಳಲಾಟಿಸಲ್‌ ಮಂತ್ರಿ ರಘುರಾಮಸಂದೇಶಮಂ ಮೌನದಿಂ ಕೇಳ್ವನು 
ಶಿಲಾಪ್ರತಿಮೆಯೊಲ್‌ (ಶ್ರೀ ರಾಮಾ. ೧೦೧-೩೬) : ಸುತ್ತಲೂ ಒಂದು ಸುತ್ತು ತಿರುಗಿ 
ಶಿಲಾಪ್ರತಿಮೆಯಂತೆ ನಿಂತಳು (ದೌಲತ್‌. ೩೭೯). (ಸೆಂ. ಶಿಲಾಪ್ರತಿಮಾ) 

ಶಿಲಾಫಲಕ (ನಾ). ೧. ಹಲಗೆಯ ಹಾಗೆ ಅಗಲವಾಗಿರುವ ಕಲ್ಲು ;ಹಾಸುಗಲ್ಲು: 
ಶಕುಂತಳೆಯು, ಕುಸುಮಾಸ್ತರಣದಿಂದ ಕೂಡಿದ ಶಿಲಾಫಲಕದಲ್ಲಿ ಮಲಗಿ, ಸಖಿಯರಿಂದ 
ಸಂತೈಸಲ್ಪಡುತ್ತಿರುವಳು (ಶಾಕುಂತ. ೩೩-೨೧). ೨. ರಾಜ ಮುಂತಾದವರು ಮಾಡಿದ 

_ ದತ್ತಿ, ದಾನ, ಆಜ್ಞೆ, ಮಂತಾದ ವಿಷಯಗಳನ್ನು ಕೆತ್ತಲು ಬಳಸುತ್ತಿದ್ದ 
ಕಲ್ಲಿನ ಹಲಗೆ : ನೀನು ಶ್ರವಣಬೆಳಗೊಳಕ್ಕೆ ಹೋದಾಗ ನೋಡಲಿಲ್ಲವೆ 
ಹೆಚ್ಚೆಹಚ್ಜೆಗೂ ಸಲ್ಲೇಖನದ ಮಹಿಮೆಯನ್ನು ಸಾರುವ ಶಿಲಾಫಲಕಗಳು! 
(ಡಾನಚಿಂ. ೨೦). [ಸಂ.1 


ಶಿಲಾಬಾಲಿಕೆ (ನಾ). ಕಲ್ಲಿನಲ್ಲಿ ಕೆತ್ತಿರುವ ಹೆಣ್ಣುಬೊಂಬೆ; ಕಲ್ಲಿನಲ್ಲಿ ಕಡೆದ 


ಮಾಟ್ಟಿನೇ (ಗದಾಯು. ೧-೭೧). [ಸಂ.] 15| ಸ್ತೀ ವಿಗ್ರಹ : ಶಿಲಾಬಾಲಿಕೆಯರನ್ನು ಕಡೆದು, ದೇವಾಲಯದ ಸುತ್ತಲೂ ಕಣ್ಣಿಗೆ ರಮ್ಮ 


ಶಿಲಾಧಾತು (ನಾ). ೧. ಒಂದು ಬಗೆಯ ಮೃದುವಾದ ಬಿಳಿಯ ಮಣ್ಣು ; ನೃತ್ಯದ ಶಿಲಾಬಾಲಿಕೆಯ ವಿಗ್ರಹವನ್ನು ಕೆತ್ತಿದ ಮಲ್ಲಿಯಣ್ಣ . .. ಪಾದರಿ ಮಲ್ಲೋಜ 
ಸುದ್ದೆಮಣ್ಣು. ೨. ಎ ಶಿಲಾಜತು ೨ : ಜಟಾಮಾಂಸಿಶಿಲಾಧಾತು ಕುಸುಂಬೆ ಇವರೆಲ್ಲರೂ ವಿಷ್ಣುವರ್ಧನನ ಶಿಲ್ಪಿಗಳು (ಭಾರದ. ೫೦೫). 1ಸಂ. ಶಿಲಾಬಾಲಿಕಾ] 
ಹುವ್ಪು . . . ಸೈಂಧವಲವಣಂಗಳು ಇದಆೊಳಗೆ ಒಂದು ಯೋನಿಗೆ ಲೇಪನಂಗೈಯೆ ಶಿಲಾಜೇದಿ (ನಾ). ೧. ಕಲ್ಲನ್ನು ಸೀಳಲು ಬಳಸುವ ಒಂದು ಬಗೆಯ ಸಾಧನ; 
ಸವುಭಾಗ್ಯಮಪ್ಪುದು (ಕಾಮಶಾ. ೨೭೫). [ಸಂ.) 20| ಉಳಿ; ಚಾಣ. ೨. ಮೂತ್ರಕೋಶದ ಕಲ್ಲನ್ನು ಕರಗಿಸಬಲ್ಲ ಒಂದು ಬಗೆಯ 

ಶಿಲಾನ್ಯಾಸ (ನಾ). ಕಟ್ಟಡಗಳನ್ನು ಕಟ್ಟುವ ಪ್ರಾರಂಭದಲ್ಲಿ, ಅಡಿಗಲ್ಲನ್ನು ಸಸ್ಮ : ""ಶಿಲಾಭೇದಿ ಹಿಟ್ಟಳಿಕೆಯಕ್ಕುಂ'' (ಮಂಗರಾ. ೩೯-೨೧. "ಪಾಷಾಣಭೇದಿ' 
ಇಡುವ ಕಾರ್ಯ ; ಶಂಕುಸ್ಥಾಪನೆ : ನನಗೆ ಅದರ ಶಿಲಾನ್ಮಾಸ ಮಾಡುವ ಪರಾ. [ಆ ಸಂ. ಶಿಲಾಭೇದ] 
ಕಾಲದಲ್ಲಿಯೇ ಅಧ್ಯಕ್ಷರನ್ನೂ ಉಪಾಧ್ಯಕ್ಷರನ್ನೂ ಕರೆಸುವ ಯೋಚನೆ ಬಂದಿತ್ತು | |ಶಿಲಾಭೋಗ (ನಾ). (2?) : ನರಭೋಗ ಶಿಲಾಭೋಗ ಪ್ರತಿಮಾಭೋಗ ದ್ರವ್ಮ 
(ಒಂಟಿದ. ೧೫೩), (ಸಂ.] ಭೋಗಾದಿಗಳ ವೈಚಿತ್ರ್ಯಮುಳ್ಳ ಲೋಕದೃಷ್ಟಾಂತಗಳಂ ನಂದಿ ನಾರದ ಭರತದೇವಲಾದಿ 

ಶಿಲಾಪಟ್ಟ (ನಾ). ೧. (ಕುಳಿತುಕೊಳ್ಳಲು ಉಪಯೋಗಿಸಬಹುದಾದ) |25| ಪುರಾವೃತ್ತಗಳಂ ಸಮನ್ವಯಗೊಂಡು ತನ್ನ ಮರಣಕಾಲಕ್ಕೆ . . . ಶಾಸ್ತ್ರಗಳಿಂ 
ಅಗಲವೂ ಮಟ್ಟಸವೂ ಆದ ಕಲ್ಲು; ಹಾಸುಗಲ್ಲು : ನಿರ್ಮಲ ಶಿಲಾಪಟ್ಟದೊಳ್‌ 


ಸಹಾಯಗೊಳಿಸಿಕೊಳ್ಳಲಕ್ಕುಂ (ವಿವೇಕ. ೧೯೬). (ಸಂ.] 
ನಿಬಿಡನಿಬದ್ದಪಲ್ಕಂಕಾಸನನುಂಪೂರ್ವಾಭಿಮುಖನುಮಾಗಿರ್ದಾಗಳ್‌ (ಅದಿಪು. ೧೦-೧೩ವ); | |ಶಿಲಾಮಂದಿರ (ನಾ). ಕಲ್ಲಿನಲ್ಲಿ ಕಟ್ಟಿದ ಕಟ್ಟಡ, - ಮನೆ: ಶಿಲಾಮಂದಿರದಲ್ಲಿ 
ಬಳಸಿರ್ದಭ್ರಾಳಿಯಿಂದಂ ತುಹಿನಗಿರಿ ಶಿಲಾಪಟ್ಟವೆಂಬಂತೆ ಚೆಲ್ಹಾದ ಲತಾಂತಂ ತಳ್ತ 


ವಾಸಮಾಡುವುದರಿಂದ ಶೀತವನ್ನೂ ಬಿಸಿಲನ್ನೂ ಹೋಗಲಾಡಿಸಿ, ಹೆಚ್ಚಿದ ಮದವನ್ನು 
ಶಯ್ಯಾಶ್ರಿತ ಸಿತ ಮೃದುಳಪ್ರಚ್ಛದಚ್ಛನ್ನಶಯ್ಕಾತಲದೊಳ್‌ . . . ಸುಖಾಸೀನನಾಗಿರ್ದಂ ಕೆಡಿಸಿ, ಪಾದರೋಗಗಳ ನಾಶಮಾಡುವುದು (ಸಕವೈೆ. ೫೭). [ಸಂ.) 
(ಕಾದಂಪೂ. ೮೦). ೨. (ಸಂಬಾರ ಮುಂತಾದುವನ್ನು) ಅರೆಯಲು ಬಳಸುವ |30| ಶಿಲಾಮುದ್ರಣ (ನಾ). ಒಂದು ಬಗೆಯ ಮಸಿಯಿಂದ ಅಕ್ಷರಗಳನ್ನೂ ನಕ್ಷೆಯ 
ಸಮತಟ್ಟಾದ ಕಲ್ಲು; ಅಸಿಯ ಕಲ್ಲು : ""ಅಸು ಶಿಲಾಪಟ್ಟಮೆನಲಸಿಯ ಕಲ್‌'' ರೇಖೆಗಳನ್ನೂ ತೆಗೆಯಲು ಉಪಯೋಗಿಸುವ ಕಲ್ಲಿನ ಸಾಧನ ಮತ್ತು ಅದರಿಂದ 
(ಮಂಗರಾ. ೬೧-೧೯). [ಸಂ.] ಮಾಡುವ ಮುದ್ರಣ; ಕಲ್ಲಚ್ಚು: ಈ ರೀತಿಯ ಮುದ್ರಣದಲ್ಲಿ ಮೊದಲು ಬಳಕೆಗೆ 

ಶಿಲಾಪಟ್ಟಕ, ಶಿಳಾಪಟ್ಟಕ (ನಾ). ಎ ಶಿಲಾಪಟ್ಟ ೧ : ಕತ್ತುರಿ ಮೃಗಮದಮಂ ಬಂದದ್ದು ಒಂದು ಬಗೆಯ ಶಿಲಾಮುದ್ರಣ (ಲಿಥೊಗ್ರಫಿ) (ಮುದ್ರಕ. ೩). [ಸಂ.) 

ತೊಡದತ್ತಳಿಸೆ ಸುರೇಂದ್ರ ದಾರುರಸದಿಂ ವಿಶದೋದಾತ್ತ ಶಿಲಾಪಟ್ಟಕಮಂ | | ಶಿಲಾಯಂತ್ರ (ನಾ). ೧. (ಯುದ್ಧಸಮಯದಲ್ಲಿ) ಕಲ್ಲನ್ನು ತೂರುವ ಯಾಂತ್ರಿಕ 
ಬಿತ್ತರಿಸಿದರಂದು ಯತಿಗೆ ವನದೇವತೆಗಳ್‌ («ಶಾಂತಿಪು. ೧೧-೧೦೮). ಶಿಳಾಪಟ್ಟಕ; ೧. | 


ಸಾಧನ : ಗಂಡಶೈಲಾಬೀಲ ಶಿಲಾ[ಪಾಠಾಂ. ಶಿಳಾ]ಯಂತ್ರಭಯಂಕರಂಗಳುಂ 
ತತ್ಸಮಾಪಸ್ತಿತರಕ್ತಾಶೋಕಮಹೀರುಹತಳವಿಶಾಳಶಿಳಾಪಟ್ಟಕದೊಳ್‌ ಉತ್ತರಾಭಿಮುಖ 


. ಯಂತ್ರಾಯುಧಾವರಣೋಪಕರಣಪರಿಣತಂಗಳಾಗಿರ್ದ ದುರ್ಗಂಗಳೊಳ್‌ 
ನಾಗಿ ಕುಳ್ಳಿರ್ದು (ಶಾಂತಿಪು. ೮-೧೨೨ ವ) ; ಸಹಕಾರ ಭೂರುಹದ ಮೊದಲೊಳರ್ದತಿ ವಿಶಾಳ (ಆದಿಪು. ೧೩-೫೭ ವ). ೨. ಮುದ್ರಣಕ್ಕೆ ಉಪಯೋಗಿಸುವ ಕಲ್ಲಚ್ಚಿನ ಸಾಧನ: 
ಶಿಳಾಪಟ್ಟಕದ ಮೇಲೆ ನಿಯಮಂಗೆಯ್ತು (ವರ್ಧಮಾ. ೨-೪೩ ವ). ೨. ಮ ಶಿಲಾಪಟ್ಟಿ ೨: 


ಅಕ್ಷರಮಾಲೆ . . . ಭೂಗೋಲಗಳನ್ನು ಶಿಲಾಯಂತ್ರದಲ್ಲಿ ಅಚ್ಚುಮಾಡಿಸಿದರು 
“ಅಸುವೆ ಶಿಳಾಪಟ್ಟಕಾಭಿಧಾನಮನಾಳ್ನುಂ'' (ವಸ್ತುಕೋ. ೫೦-೩೨). ಸಂ.) 


(ಸಾಹಿಸಂ. ೧೮೨). ([ಸಂ.] 
ಶಿಲಾಪರೀಕ್ಷೆ (ನಾ). ಕಲ್ಲಿನ ಗುಣಾವಗುಣಗಳನ್ನು ಕಂಡುಹಿಡಿಯುವ ವಿದೆ: | 40| ಶಿಲಾಯುಗ (ನಾ). ಮುಖ್ಯವಾಗಿ ಕಲ್ಲಿನ ಉಪಕರಣಗಳೂ ಆಯುಧಗಳೂ 


ಭೂಪರೀಕ್ಷಾ, ಶಿಲಾಪರೀಕ್ಷಾ, ರತ್ನಪರೀಕ್ಷೆ . . . ನೃತ್ಯ, ವೈದ್ಯ ಮೊದಲಾದ ಬಳಕೆಯಲ್ಲಿದ್ದ , ಯಂತ್ರಗಳ ನಾಗರಿಕತೆಯಿಲ್ಲದಿದ್ದ ಕಾಲ : ಮಧ್ಮಪ್ರಾಚೀನ 
ಅರವತ್ತು ನಾಲ್ಕು ಕಲೆಗಳಿಗೂ ಆಗಮಶಾಸ್ತ್ರವು ಆಶ್ರಯವಾಗಿದೆ (ಭಾರದ. ೭೦). ಶಿಲಾಯುಗದ ಆದಿಭಾಗದಲ್ಲಿ . . . ಚಕಮಕಿ ಕಲ್ಲಿನ ಹತಾರಗಳು ಕಾಣಬರುತ್ತವೆ 
(ಹಂ. ಶಿಲಾಪರೀಕ್ಷಾ) (ಶಿಲ್ಪನಾ ೧೯). [ಸಂ.] 


ಶಿಲಾಪಾತ್ರೆ (ನಾ). ಕಲ್ಲಿನ ಪಾತ್ರೆ ; ಕಲ್ಲು ಪರಟಿ : ಮರದ ಪಾತ್ರೆ , ಶಿಲಾಪಾತ್ರೆ 


. « . ತೆಂಗಿನ ಕರಟ ಮುಂತಾದ ಪಾತ್ರೆಗಳಲ್ಲಿ ಭೋಜನವನ್ನು ಮಾಡಿದರೆ ದಾರಿದ್ರ, |45 
ಉಂಟಾಗುವುದು (ಸಕವೈ. ೪೯). [ಸಂ. ಶಿಲಾಪಾತ್ರ] 


ಶಿಲಾರಸ (ನಾ). ೧. ಒಂದು ಬಗೆಯ ಸುವಾಸನೆಯ ದ್ರಮ್ಮ : ಹಾಲಮಡ್ಡಿ ಕರ್ಪುರ 
ಶಿಲಾರಸ ದೇವದಾರ ಲೋಲ ನಾಗರಮೋತಿ ಚಂದನ ಕರ್ಚುರ ರಾಳ ಗುಗ್ಗುಳದ ದಶಾಂಗ 


ಶಿಲಾತಳ "ಶಿಲಾತಲ' ನೋ. ವಾಗಿ ಕಾಣಬರುವ ಎಡೆಗಳಲ್ಲಿ ಜೋಡಿಸಿ ನಿಲ್ಲಿಸಿದರು (ಶಾಂತಲಾ. ೧೩೩) ; ಕೊಳಲಿನ 
(ಸಿದ್ದಪು ೧೯-೩). ೨. [ಭೂಗೋಳ] ಜ್ವಾಲಾಮುಖಿಯಿಂದ ಹೊರಹೊಮ್ಮುವ 


ಶಿಲಾಲಿಖತ 


ಧಾತುಗಳ ರಸ : ಸಾಮಾನ್ಯವಾಗಿ ಅಗ್ನಿಶಿಲೆಗಳು ಶಿಲಾರಸದಿಂದಲೋ (ಲಾವಾ) 
ಅಥವಾ ಶಿಲಾಪಾಕಗಳಿಂದಲೋ (ಮ್ಯಾಗ್ಮ) ಜನ್ಮತಾಳಿದುವು (ಕವಿಕೋ. |. ೨೯೫). [ಸಂ.] 

ಶಿಲಾಲಿಖತ (ನಾ). ಕಲ್ಲಿನ ಮೇಲೆ ಕೆತ್ತಿದ ಬರಹ, - ಬರವಣಿಗೆ : ಶಿಲಾ 
ಲಿಖಿತವೇನು ಜಲಲಿಪಿಯಂತೆ ಕೆಡುವುದೇ (ವೀಶೈಪು ೩-೧೪-೮). [ಸಂ.] 

ಶಿಲಾಲಿಪಿ (ನಾ). ಕಲ್ಲಿನ ಮೇಲೆ ಕೆತ್ತಿರುವ ಬರಹ; ಶಿಲಾಶಾಸನ : ಸಾತಕಣ್ಣಿ 
ಮಬ ರಾಜನ ಆಳ್ವಿಕೆಯ ಎರಡನೆಯ ವರ್ಷದ ಶಿಲಾಲಿಪಿಯಿಂದ ರಾಜನು ... ಭೂದಾನ 
ಮಾಡುವಂತೆ ಮಹಾವಲಭನೆಂಬ ತನ್ನ ಅಧಿಕಾರಿಗೆ ಅಪ್ಪಣೆ ಕೊಟ್ಟನೆಂದು ತಿಳಿಯುತ್ತದೆ 
(ಕರ್ಣಾಅ. ೩) : ಭಾರತೀಯ ಸಂಸ್ಕ ತಿಯ ದೊಡ್ಡ ಆಸ್ತಿಯಾಗಿವೆ, ಈ ಶಿಲಾಲಿಪಿಗಳು 
(ಕನ್ನಸಂ. ೪೨). ([ಸಂ.) 

ಶಿಲಾಲೇಖ (ನಾ). ಶಿಲಾಲಿಪಿ : ಶಿಲಾಲೇಖವು ಅಚ್ಚಳಿಯದಂತಿರುವುದು 
(ಶಿವಾಸೂ. ೧೩೦-೨೭) : ಆ ಕಾಲದ ಶಿಲಾಲೇಖಗಳಲ್ಲಿ ವಿವರಿಸಿದಂಥ ಇತಿಹಾಸದ ಸಂಗತಿ 
ಗಳನ್ನು ಬೈಲಿಗೆ ತಂದಿದ್ದಾರೆ (ಮುಂಬಯಿ. ೫-೨೯೬). ಸಂ.) 

ಶಿಲಾವಲ್ಕ (ನಾ). ಪಾಚಿಯೊಡನೆ ಬೆಳೆಯುವ ಒಂದು ಬಗೆಯ ಅಣಬೆ; 
ಕಲ್ಲುಹೂವು : ಸಾಮಾನ್ಯವಾಗಿ ಹಾವುಚಿ ಜಲನೀಲಿಕಾ ಶಿಲಾವಲ್ಕಗಳು ಇಲ್ಲಿ 
ಬೆಳೆಯುತ್ತವೆ (ಭೂವಿವ. ೧೬೭). (ಸಂ. ಶಿಲಾವಲ್ಯಾ] 

ಶಿಲಾವಿಗ್ರಹ (ನಾ). ಕಲ್ಲಿನ ಬೊಂಬೆ, - ಪ್ರತಿಮೆ : ಈ ರೀತಿಯಾಗಿ ಗಣಪತಿ 
ಮೊದಲಾಗಿ ಹೇಳಿರುವ ಶಿಲಾವಿಗ್ರಹಗಳನ್ನೂ . . ಪ್ರತಿಷ್ಠೆ ಮಾಡಿಸಿದರು 

(x0.] 

ಶಿಲಾವೃಷ್ಟಿ (ನಾ). ೧. ಕಲ್ಲಿನ ಮಳೆ : ಚಾರು ಮನಾನಂದದ ಸಲುವಾಗಿ ಅತ್ಯಂತ 
ಏಕಾಂತದಲ್ಲಿ ಆ ಒಂದು ಸಣ್ಣದಾದ ಸಾಹಿತ್ಮನೀಡವನ್ನು ನಿರ್ಮಿಸಿಕೊಂಡಿದ್ದಾಳೆ. ಅದರ 
ಮೇಲೆ ಇಂದು ಹಠಾತ್‌ ಪ್ರಶಂಸಾರೂಪದ ಶಿಲಾವೃಷ್ಟಿಯಾಗಿ. . . ಅವಳ ನಿಭೃತನೀಡವನ್ನು 
ಆಮೂಲಾಗ್ರ ಕೆಡವಿಬಿಡುವಂತಾಯಿತಲ್ಲ (ಇಪ್ಪಕ. ೨೫೪). ೨. ಆಲಿಕಲ್ಲು. (ಸಂ.] 

ಶಿಲಾಶಾಸನ (ನಾ). ರಾಜ ಮುಂತಾದವರಿಂದ ಕೊಡಲ್ಪಟ್ಟಿ ದತ್ತಿ, ದಾನ, 
ಧರ್ಮ, ಆಜ್ಞೆ ಮುಂತಾದ ನಿರೂಪಗಳನ್ನು ಕಲ್ಲಿನ ಮೇಲೆ ಕೆತ್ತಿರುವ ಬರಹ: 
ನುಡಿದು ತಪ್ಪದ ಭಾಷೆ ಬಸವನ ನುಡಿ ಶಿಲಾಶಾಸನವು (ಜಸಪು. ೩೭:೨೫) ; ಇದೇ ರಾಜನ 
ಹನ್ನೆರಡನೆಯ ವರ್ಷದ ಶಿಲಾಶಾಸನದಲ್ಲಿ ಈ ರಾಜನ ಮಗಳು . .. ಕೆರೆಯನ್ನೂ ಒಂದು 
ವಿಹಾರವನ್ನೂ ದಾನ ಮಾಡಿದಳೆಂದು ತಿಳಿದು ಬಂದಿದೆ (ಕರ್ಣಾಅ. ೩). ಸಂ.) 

ಶಿಲಾಸಂಕಟ (ನಾ). ಒಂದು ನರಕದ ಹೆಸರು : ಕ್ನಾರಕೂಪ ಅಂಧತಮಃ:ಕೂಪ 
ಅಮೂಲವಿಶಾತನ ಮುಸಲೊಲೂಖಲಮರ್ದನ ಶಿಲಾಸಂಕಟ(ಪಾಠಾಂ. ಶಕಟ]ವೆಂಬೈದು 
ಮಂತ್ರಿನರಕಂಗಳಿಂದೊಪ್ಪಿ ವಿಷವರ್ತುಳವೆಂಬರಸುನರಕವಿಹುದು (ಎವೇಕ. ೧೮೧). [ಸಂ.) 

ಶಿಲಾಸಂಗ (ನಾ). ಶಿಲೆಗಳ ಸಂಬಂಧವುಳ್ಳುದು, - ಸಂಪರ್ಕವುಳ್ಳುದು: 
ಶೃಂಗಮಯಮುರುಶಿಲಾಸಂಗ (ಪಾಕಾಂ. ಪಾಂಗ್ರ]ಮಯಮಧಿಕಮಾತಂಗಮಯಮನುಪಮ 
ಭುಜಂಗಮಯಂ . . . ಅಮರಿಯರನಂಗಮಯಕೇಳಿಗಳ ಸಂಗಮಯಮೆನಿಪ ಗಿರಿ 
ಭಂಗಮಯಮಲ್ಲದುತ್ತುಂಗಮಯಮಾಗಿರ್ದುದು (ಚೈಮಿಭಾ. ೧೦-೭). (ಸಂ.] 

ಶಿಲಾಸನ (ನಾ). ಕಲ್ಲಿನ ಆಸನ, - ಪೀಠ : ಘನಸಮಯದೊಳಿರ್ದು ಶಿಲಾ 
[ಪಾತಾಂ. ಖಾ,ಳಾ)ಸನದೊಳ್‌ ಶೈಳೇಯಸುರಭಿತಳದೊಳ್‌ ಗೋವರ್ಧನ ಕಂದರದೊಳ್‌ 
ಶಿಖಿನರ್ತನಂಗಳಂ ನೋಡು ಮದನಮದಗಜಗಮನೇ ।ಶಾಂಶಿಎ. ೫-೧೩೧); ಮೃತ್ಮುಂಜಯನು 
ತನ್ನ ಆ ಶಿಲಾಸನವನ್ನು ಬಿಟ್ಟು ಎದ್ದು ಬಂತನು (ಇಪ್ತಕ ೨೪೦). [ಸಂ.] 

ಶಿಲಾಸಾರ (ನಾ). ಕಬ್ಬಿಣ : ""ಗಿರಿಸಾರಂ ಶಿಲಾಸಾರವಾಯಸಂ ಲೋಹಮೆನೆ 
ಕರ್ಬೊನ್ನಿಗಕ್ಕು ನಾಮಂ'' (ಮಂಗಲಾ. ೩೦-೩) (೫೦.1 

ಶಿಲಾಸ್ತಂಭ (ನಾ). ೧. ಕಲ್ಲಿನ ಕಂಬ : ಮುನಿದೆಮ್ಮಂ ಕೊಲಲೊಡ್ಡಿದಂದಿನ 
ಶಿಲಾಸ್ತಂಭಕ್ಕೆ ಕೆಯ್ನಾಡಿದಂದಿನ ನಿನ್ನ ಗರ್ಜನೆಯುಂ ಬೀರಮುಮಾಗಳಿಂತು 
ಪುಡಿಯೊಳ್‌ ಚಿಕ ಸೀ ಪೊರಳ್ತಿರ್ಪುದೇ (ಶಾಂತಿಪು. ೭-೬೦). ೨. ಶಾಸನಸ್ತಂಭ; 
ಶಿಲಾಶಾಸನದ ಕಂಬ : ಮಣ್ಣಲಕ್ಕೆಲ್ಲಂ ಪಡಿಛನ್ಹಮಾಗೆ ಶಿಲಾಸ್ತಂಭಶಾಸನಮಾಗೆ 

೩. (ಶಿಲಾಶಾಸನದ) 

ಕಂಬದಂತಿರುವವನು : ಸುಯೋಧನೋರು ಮಕುಟೋದ್ರಟ್ಟ ಪ್ರತಿಜ್ಞಾಕ್ಷರಾವಳಿವಿನ್ಮಸ್ತ 


(ಮಹಾವಂ. 1. ೧೩೬). 


ನಟ್ಟಂ (ಎಕ. ೬ (೧), ಹೆಗ್ಗಡೆ. ೬೦-೩೨; 1057). 


೮೧೨೩ 


ಶಿಲುಕು 


ವಿಶಾಲನಿಶ್ಚಳಶಿಲಾಸ್ತಂಭಂ ಕುರುಕ್ಷೇತ್ರದೊಳ್‌ ಪ್ರಳಯೋಗ್ರಾಂತಕನಂತಗುರ್ವನೊಳ 
ಕೊಂಡಿರ್ದಂ ಹಿಡಿಂಬಾಂತಕ೦ (ಗದಾಯು. ೧-೫೫). 1ಸಂ.1 
ಶಿಲಾಹಾರ (ನಾ) (ಪ್ರಾಚೀನ ಕರ್ಣಾಟಕದ) ಒಂದು ರಾಜಮನೆತನದ ಹೆಸರು: 
ತಗರಪುರವರಾಧೀಶ್ವರ ಶಿಲಾಹಾರನರೇಂದ್ರ ಜೀಮೂತವಾಹನಾನ್ನಯಪ್ರಸೂತಂ 
5 | (ಕೊಲ್ಹಾಶಾ.೨೪ ೩:71); ಕೊಲ್ಲಾಪುರದ ಶಿಲಾಹಾರದ ಮುಕ್ಕಾಲುಭಾಗ ಶೀಗಾಶಾಸನಗಳು 
ಕನ್ನಡದಲ್ಲಿವೆ (ಭಾಷಾಶಾ. ೧೯೫). 'ಸಿಯಳಾಅ' ಪರಾ. (ಸಂ. 
ಶಿಲಾಹಿ (ಖಾ). ಕಲ್ಲಿನ ಹಾವು ; ಕಲ್ಲಿನ ನಾಗರ : ಚರಲಿಂಗಮೆಂಬ ಮೊಗದ: 
ತೃಪ್ತನಕ್ಕುಮಾಶ್ವರನದಂ ಬಿಟ್ಟು ಲಿಂಗಾಸ್ಕದೊಳ್‌ ಕುಡೆ ಶಿಲಾಹಿಗೆ ಪಾಲನೆಆದಂತದು 
[ಸಂ.] 
10|ಶಿಲಿ (ನಾ). ೧. ಬಾಗಿಲಿನ ಕೆಳಮರ. ೨. ಹೆಣ್ಣು ಎರೆಹುಳು : “ಶಿಲೀ, 
ಗಂಡೂಪದೀ - ೨ ಹೆಣ್ಣುಯರುಬುಹುಳುವಿನ ಹೆಸರುಗಳು'' (ಸದ್ದಾಂತಿ. ೪೪). ೩. ಈಟಿ. 
೪. ಬಾಣ. ೫. ಹೆಣ್ಣುಕಪ್ಪೆ. [ಸಂ. ಶಿಲಿ, ಶಿಲೀ] 
ಶಿಲೀಂದ್ರ, ಶಿಳೇಂದ್ರ (ನಾ). ೧. ನಾಯಿಕೊಡೆ; ಅಣಬೆ : ಪುಟ್ಟಿದುವಲ್ಲಿಗಲ್ಲಿಗೆ 
ಶಿಲೀಂಧ್ರಚಯಂ।[ಪಾಠಾಂ. ಶಿಕಿಪ್ರಚಯಂ, ಶಿಖಿಪ್ರಚಯಂ। ಕರುಮಾಡದಲ್ಲಿ ಜೇನಿಟ್ಟುದು 
(ಜಗವ. ೧೨-೪); ಮಾನವನಲ್ಲೂ ಪ್ರಾಣಿಗಳಲ್ಲೂ ಐವತ್ತಕ್ಕೂ ಮಾರಿದ ಬಗೆಗಳ ಅಣಬೆ 
(ಬೂಜು, ಬೂಷ್ಟು, ಶಿಲೀಂದ್ರ)ಗಳಿಂದ ಸೊಂಕುರೋಗಗಳು ಕಾಣಿಸಿಕೊಳ್ಳುತ್ತವೆ 
(ಕಎಕೋ. 1 ೨೨೭). ೨. ಒ೦ದು ಬಗೆಯ ಮರ : ""ಅಣಂಬೆಯಲಿ ವೃಕ್ಷದಲ್ಲಿ ನಾಮಂ 
ಶಿಲೀಂ([ಪಾಠಾಂ. ಶಿಳಿಂ]ದ್ರಮೆನಿಸಿರ್ಕು'' (ಮಂಗರಾ. ೧೪೩-೨೧). ೩. ಬಾಣ; ಶರ: 
““ಅಣಂಬ ಶರ ವೃಕ್ಷಂಗಳ್‌ ಶಿಲೀಂಧ್ರಾಹ್ವಯಂ'' (ನಾನಾರ. ಆ. ಶಿಳೀಂದ್ರ: 
೧. ಪೊಡವಿ ಘನಾಗಮನೃಪನಂ ಸಡಗರದುತ್ಸವದಿನಿದಿರ್ಗೊಳಲೈತ್ತಿದ ಬೆಳ್ಳೂಡೆಗಳ್‌ 
ತಾವೆಂಬಂತಿರೆ ಬಿಡದೆಸೆದುವು ಪರಿಕಿಸಲ್‌ ಶಿಳೀಂದ್ರವ್ರಾತಂ (ತ್ರಿಪುವಿ. ೮-.೦). [ಸಂ.) 
ಶಿಲೀಮುಖ, ಶಿಳೀಮುಖ (ನಾ). ೧. ಬಾಣ; ಶರ: ಶಿಶಿರೋಪಚಾರದಿಂ ಖಚರ 
ಶಿರೋಮಣಿ . .. ಮನೋಜ ಶಿಲೀ[ಪಾಠಾಂ. ಳೀ]ಮುಖ ಕೀಲಿತ ಹೃತ್ಕುಶೇಶಯಂ ತಡೆದು 
ಮೂರ್ಛೆಯಿಂದೆಬ್ಬರ್ತಂ (ಪಂಠಾಮಾ. ಅವರು ಮಗುಳೆಚ್ಚರ: 
ಶಿಲೀಮುಖದವಯವದೊಳುಬ್ಬೆದ್ದು ಗಿರಿಗಳು ಕವಿಯೆ ಕಡಿದೊಟ್ಟಿದೆನು ಭಾರಿಯ 
ವಜ್ರಬಾಣದಲಿ (ಕುವ್ಮಾಅ. ೧೨-೪೩). ೨. ದುಂಬಿ; ಭ್ರಮರ : ಶಿಲೀಮುಖ ಕುಂತಳ 
ಮದನಶಿಲೀಮುಖದಂತೆ ಭುವನಮಂ ಸೋಲಿಸಿದಳ್‌ (ಪಂರಾಮಾ. ೪೦-೩೦). ೧, ೨: 
ಪರಿಕಲಿತ ಶಿಲೀ[ಪಾಠಾಂ.ಳೀ]ಮುಖ ವಾನರಚಿಹ್ನಂ . . . ಎನಿಪಂಶಕಕೃತ ನವತರು 
ವಿರ್ಪಂತಿರ್ದುದಲ್ಲಿ ಗಾಂಡಿವಿಯ ರಥಂ (ಗದಾಯು. ೪-೩೪) ; ಕೆದಟ್‌ದುದು ಶಿಲೀಮುಖ 
ಪಾತದಿಂದೆ ಶೋಣಿತಪರಾಗತತಿ ಪದ್ಮವ್ಕೂಹದೊಳೆನೆ ಕೃಷ್ಣಶರಾಘಾತದಿನೊಗೆದುದು 
ದೈತ್ಯಬಲದೊಳೆರುಣಜಲೌಘಂ (ಜಗವ. ೧೨-೧೩); ಆ ಮಹಾವನಂ . 
ಚಮೂರಚಿತಪ್ರಹರಣವಿಶೀರ್ಣರೂಪಮುಂ ದಂತಿದಾನವವಿಲೀನಶಿಲೀಮುಖಮುಂ 
. ಆಗಿಯುಂ ಅಪರ್ಣಾನ್ರಿತಮಲ್ತು «ಚಂದ್ರಪು ೫-೫೨ ವ). ೩. ಮೂರ್ಷ. 
ಶಿಳೀಮುಖ: ೧. ತೊಟ್ಟರೋರೊರ್ವರು ಶಿಳೀಮುಖವಿಟ್ಟರೋರೋರ್ವರ ಸಮಾಪಕೆ 
(ಮುಲ್ಲಾಶಾ. ೭-೨೩). ಪಿ. ನಿಖಿಳವಿನಮನ್ನರೇಶ್ವರ ಮುಖಾಬ್ದನೇತ್ರೋತ್ಸಳಾಳೆ 
ಕಾಳೋಳಶಿಳೀಮುಖನಿಕರದಿನೆಸೆವುದು (ಎಕ. ೫. ೧೩೩-೫೪; 982). ೧, ೨ : ಕಾದಲಿದಿರ್ಚಿ 
ಬಂದ ಪಗೆ ಸಂಪಗೆಯಂತೆ ಶಿಳೀಮುಖಕ್ಕೆ ಗೆಂಟಾದುದು ( ಪಂಪಭಾ. ೧೨-೮೭); ಧನುರ್ಧರರ 
ಕಳಾಪದಂತೆ ರಮಣೀಯ ಶಿಳೀಮುಖಸಂಕುಳಂ ಕೊಳಂ (ಗಿಂ. ೨-೫೪); ಚಳಶಿಳೀಮುಖ 
ರವಕೆ ಪಟುಭಟರಳುಕಿದರು ವಿರಹಿಗಳೆವೊಲು (ಕುವ್ಮಾಭೀ. ೭-೯). [ಸಂ.) 
| ಶಿಲುಕು, ಶಿಲಕು, ಶಿಲ್ಕು, ಶಿಲ್ಲಕು, ಸಿಲುಕ್ಕು, ಸಿಲ್ಕು, ಸಿಲ್ಲಕು (ನಾ). 
೧. ಹಣ, ಪದಾರ್ಥ ಇತ್ಯಾದಿ ವಸ್ತುಗಳು ಖರ್ಚಾದ ನಂತರ ಉಳಿದಿರುವ 
ಬಾಕಿ, - ಶೇಷ : ನಿನ್ನಿನ ಸಾಯಂಕಾಲದವರೆಗಿನ ಜಮೆಯ ಹಾಗೂ ಖರ್ಚಿನ 
ರಕಮುಗಳ ಬೇರೀಜು ಮಾಡಿ, ಶಿಲುಕು ತೋರಿಸಲ್ಪಟ್ಟಿತು (ಭಾಮಿನಿ. ೫೭); ತನ್ನ ಬೀಗದ 
ಕೋಣೆಯ ಬಾಗಿಲನ್ನು ತೆಗೆದು ಅದರಲ್ಲಿ ಎಷ್ಟು ಶಿಲುಕು ಉಳಿದಿದೆ ಎಂದು ಲೆಕ್ಕಮಾಡಿ 
ನೋಡಿದನು (ಎಧಿವೈ. ೧೮). ಶಿಲಕು : ೧. ಪೂರ್ವದ ಶಿಲಕು ಸಹಾ ಖರ್ಚು ಮಾಡುತಾ 


- 


(ಹೈದರ. ೩೦). ಶಿಲ್ಕು : ೧. ಅಂಗಡಿಯ ಬೀಗ ಮುರಿದು ಪೆಟ್ಟಿಗೆಯಲ್ಲಿದ್ದ ಶಿಲ್ಕನ್ನೆಲ್ಲ 


(ಆಲಾಚಿ. ೧-೧೨-೨೬). 


ಲಳ]೯೪) ; 


25 


45 


ಶಿಲುಬೆ 


ಹೊತ್ತಿದ್ದರು (ಆಳನಿ. ೧೬೧). ಪಿ. ಕಾಯ್ದಿರಿಸಿದುದು; ಮಾಸಲು: ಎಲ್ಲಾ 
ಕೇಂದ್ರ ಬ್ಯಾಂಕುಗಳ ವಿದೇಶಿ ವಿನಿಮಯ ಶಿಲ್ಕುಗಳ (೧೨56೧/65) ಸ್ವಲ್ಪ ಭಾಗವನ್ನು 
ಅಂತರರಾಷ್ಟ್ರೀಯ ತೀರುವೆಯ ಬ್ಯಾಂಕಿನಲ್ಲಿ ಕೇಂದ್ರೀಕೃತಗೊಳಿಸಿ. . . ಸೂಕ್ತ ಕ್ರಮಗಳನ್ನು 
ಆರಂಭಿಸಿತು (ಅಂತಸಂ. ೧೪೭). ಶಿಲ್ಲಕು : ೧. ಒಟ್ಟು ಶಿಲ್ಲಕು ಉಳಿದ ಹಣವೆಷ್ಟು ಸೆಟ್ಟರೆ? 
(ಜರತಾ ೨೬೮). ಸಿಲುಕ್ಕು : ೧. ""ಸಿಲುಕು-ಉಳಿತಾಯ'' (ಜಾನಕೋ. ೪೯). ಸಿಲ್ಕ್ಯು: ೧. 
ಆತನ ಬಳಿಯಲ್ಲಿ ಯಾವಾಗಲೂ ಮಣಗಟ್ಟೆ ಅಫು ಸಿಲ್ಕು ಇರುತ್ತಿತ್ತು (ಹಂಸಾ. ೧೫೦). 
ಸಿಲ್ಲಕು . ೨. ಪದ್ಧಾವತಿಯೂ ತನ್ನ ಹೆರಿಗೆಗೆ ಬೇಕೆಂದು ಕುರುಳುಗಳನ್ನು ಸಿಲ್ಲಕು 
ಮಾಡತೊಡಗಿದಳು (ಅಶೋಕ.೧೪೪). [€ ಆರ. ಸಲ್ಫ್‌; ಮರಾ. ಶಿಲಕ್‌, ಶಿಲ್ಲಕ್‌] 

ಶಿಲುಬೆ, ಸಿಲುಬೆ, ಸಿಲುವೆ (ನಾ). ೧. (ಕ್ರೈಸ್ತಜನಾಂಗದವರಲ್ಲಿ) ಹಿಂದಿನ 
ಕಾಲದಲ್ಲಿ ತಪ್ಪಿತಸ್ಥರನ್ನು ಸಾಮಾನ್ಯವಾಗಿ ಅಡ್ಡಮರ ಹಾಕಿದ ಉದ್ದವಾದ 
ದಸಿಗೆ ಬಂಧಿಸಿ, ಮೊಳೆಹೊಡೆದು ಸಾಯಿಸಲಾಗುತ್ತಿದ್ದ ಒಂದು ಬಗೆಯ 
ಮರದ ಸಾಧನ; ಈ ಸಾಧನವನ್ನು ಬಳಸಿ ಏಸುಕ್ರಿಸ್ತನನ್ನು ಶಿಕ್ಷಿಸಲಾಗಿತ್ತು : 
ಬ್ಲೇಕಿನ ಮತ್ತೊಂದು ಕಾಣಿಕೆ ಎಂದರೆ ಆತ ಶಿಲೆಗೆ ಬಂಧಿಸಲ್ಪಟ್ಟ ಪ್ರಮಾತ್ಕೂಸಿನಲ್ಲಿ 
ಶಿಲುಬೆಗೇರಿಸಲ್ಪಟ್ಟ ಕ್ರಿಸ್ತನ ಪ್ರತಿಮೆಯನ್ನು ಕಂಡದ್ದು (ಬದ್ದಪ್ರ. ೫% ಪೀಠಿಕೆ); ಭವ್ಯವಾದ 
ಆ ಪ್ರಾರ್ಥನಾಮಂದಿರದಲ್ಲಿ . . . ಶಿಲುಬೆಯಲ್ಲಿ ಸಿಕ್ಕಿಸಿದ ಏಸುಕ್ರಿಸ್ತರ ಪ್ರತಿಮೆಯಿತ್ತು 
(ರಕ್ತರೂ. ೫೩). ೨. ಏಸುವಿನ ಸ್ಮಾರಕವಾಗಿ ಕ್ರೈಸ್ತಧರ್ಮದವರು ಕೊರಳಲ್ಲಿ 
ಧರಿಸುವ. ಲಾಂಛನ; ಕ್ರೂಜೆ : ಚಿನ್ನದ ಶಿಲುಬೆಯನ್ನುಳ್ಳ ವಿಧಿವಿಹಿತವಾದ 
ರಜತವರ್ಣದ ಪೋಷಾಕಿನಲ್ಲಿ ಪುರೋಹಿತರೂ . . . ಗಾಯಕರೂ ರಾರಾಜಿಸುತ್ತಿದ್ದರು 
(ಪುನರು. ೬೯). ಸಿಲುಬೆ: ೧. ಬೆತ್ಲಿಹೆಂಗೆ ಉತ್ತರದಲ್ಲಿ ಜೆರುಸಲೆಂ ರಾಜಧಾನಿ. 
ಯೇಸುಕ್ರಿಸ್ತನು ಸಿಲುಬೆಗೆ ಹಾಕಲ್ಪಟ್ಟ ಸ್ಥಳೆ (ಭೂಗೋಳ. ೧೦೫); ಕಂಬದಿಂ ಕವಿವಂದು . . . 
ಅರಳಿಯಡಿ ತಪಿಪಂದು ಸಿಲುಬೆಯಿಂ ಕ್ಷಮಿಪಂದು - ರವಿಯೊ ಮೇಣ್‌ ಕವಿಯೊ 
ಕಾಣಿಸುವನಂದುಮನಿಂದು? (ಗಿ9ಎಂ. 5೨-೪೨); ಸತ್ಮಕ್ಕೋಸ್ಕರ ಸಿಲುಬೆಯನ್ನೇರಲಿಕ್ಕೆ 
ಸಿದ್ಧವಾದ . . . ಸ್ವಾಮಿಭಕ್ತಿಗೋಸ್ಕರ ಅಸುವನ್ನು ನೀಗಲು ಉದ್ಭುಕ್ತವಾದ ಜೀವನಗಳ 
ಗುಟ್ಟನ್ನು ಕಂಡುಹಿಡಿಯುವುದು ಸಾಮಾನ್ಮ ಕೆಲಸವಲ್ಲ (ಕವೀರ. ೭೫). ಸಿಲುವೆ : 
೧. ಬೆರಳಲಿ ಬೇಡನ ಬಾಣ ಬೇಯುತಿರೆ ಸಿಲುವೆ ಮೊಳೆಗೆ ಕೆಯ್ನಾಡಿದೆಯಾ ? 
(ಗಿಳಿಎಂ. ೪೧-೯). [€- ಸಿರಿಯಕ್‌. ಸ್ಲೀಬೊ.! ತಮಿ. ಚಿಲುವೈ; ಮಲ. ಶ್ಲೀಬ; ತೆಲು. 
ಸಿಲುವ. / ಪಾರ. ಶಲೀಬ್‌] 

ಶಿಲುವು "ಸಿಲುಪು' ನೋ. 

ಶಿಲೆ (ನಾ). ೧. ಕಲ್ಲುಬಂಡೆ ; ಅರೆ : ನಡೆವ ತಳರ್ನಡೆಯೊಳ್‌ ಪುಡಿವುಡಿಯಾದುವು 
ಶಿಲೆಗಳೊಡೆದು ಕರಿಗಳ್‌ ಭೀಮಂ ಪಿಡಿದಡರ್ದೊಢೆ ಬಾಯ್ರಿಟ್ಟೆಲ್ಪಡಗಾದುವು 
(ಪಂಪಭಾ. ೨-೫); ಭೀಮ ಬಿದ್ದನು ತೊಡೆಯ ಮೇಲಿಂದೀ ಮಹಿಗೆ ತಚ್ಚೈಲಶಿಲೆ 
ನಿರ್ನಾಮವಾದುದು ಹಸುಳೆ ಹೊರಳಿದು ಬಿದ್ದ ಭಾರದಲಿ (ಕುವ್ಮಾಆ. ೪-೫೭). 
೨. ಅರೆಯುವ ಗುಂಡು; ರುಬ್ಬುಗುಂಡು. ೩. ಹೊಸ್ತಿಲ ಮುಂದೆ ಕಾಲಿಡಲು 
ಹಾಕಿರುವ ಹಲಗೆ, - ಮೆಟ್ಟುಹಲಗೆ. (ಸಂ. ಶಿಲಾ) 

ಶಿಲೆದಾರ, ಶಿಲೇದಾರ, ಸಿಲೆದಾರ, ಸಿಲೇದಾರ (ನಾ). ಅಶ್ವದಳದ ಯೋಧ; 
ಕುದುರೆಫೌಜಿನ ಸೈನಿಕ : ಆ ಜನರಿಗೂ ಮತ್ತು ಇಲಾಖೆಯ ಶಿಲೆದಾರರಿಗೂ 
ಸಾಗುವಳಿಗಾಗಿ ಜಮಾನುಗಳನ್ನು ಕೊಟ್ಟದ್ದರಿಂದ ಆ ಜನರು ಇಲ್ಲಿ ವ್ಯವಸಾಯ 
ಜೀವಿಗಳೆನಿಸಿ ಸ್ಥಳವಂತರಾದರು (ಮಹಾವಂ. ॥. ೪೮). ಶಿಲೇದಾರ: ಶಿಲೇದಾರನು 
ಅಲ್ಲಿಂದೆದ್ದು ಕುದುರೆಗೆ ಜೀನು ಹಾಕಿದನು (ಅಮಾರಾ. ೭). ಸಿಲೆದಾರ : ಚಿರಕಾಲದಿಂದಲೂ 
ಮೈಸೂರುಸಿಲೆದಾರರು ಹೆಸರುವಾಸಿ ಪಡೆದಿರುವರು (ಮಹಾವಂ. ॥, ೧೫). ಹಿಲೇದಾರ : 
ಅಶ್ವಸೇನೆಯಲ್ಲಿ ಭಾರ್ಗೀರಿಯವರೂ ಸಿಲೇದಾರರೂ ಎಂದು ಎರಡು ಬಗೆಯವರಿದ್ದರು 
(ಛತ್ರಶಿ. ೧೫೫). 

ಶಿಲೆದಾರಿಯಿಲಾಖೆ ಕುದುರೆಯ ಸೈನ್ಕದ ವಿಭಾಗಕ್ಕೆ ಸಂಬಂಧಿಸಿದ 
ಇಲಾಖೆ: ಈಚೆಗೆ ಶಿಲೆದಾರಿಯಿಲಾಖೆಯಲ್ಲಿ ತಿದ್ದುಪಾಟಾಗಿ ೭ ತುಕಡಿಗಳೇರ್ಪಟ್ಟು 
ಪ್ರತಿಯೊಂದಕ್ಕೂ ಒಬ್ಬೊಬ್ಬ ತುಕಡಿದಾರರನ್ನು ನೇಮಿಸಿದರು (ಮಹಾವಂ. 1 ೪೭). 
[— ಅರ. ಪಾರ. ಸಿಲಾಹ್‌ದಾರ್‌ ; ಮರಾ. ಶಿಲೇದಾರ್‌] 


೮೧೨೪ 


ಶಿಲ್ಪಕ 


ಶಿಲೇದಾರ "ಶಿಲೆದಾರ' ನೋ. 

ಶಿಲೇಮುದ್ದ (ನಾ). ಒಬ್ಬಾತನ ಹೆಸರು : ಸ್ವಸ್ತಿಶ್ರೀ ಶಿಲೇಮುದ್ದರ ಮರ್ಮ್ಮಾನ್‌ 
ಸರ್ವಸಿದ್ಧಿ ಆಚಾರ್ಜ್ಯ[ರ್ಯ್ಯ]ರ ಚಟ್ಟರ ರೆವಡಿಒವಜ್ಞರ್‌ ತೆಂಕಣದಿಶೆ ಮಾಡಿದೊರ್‌ 
(ಇಆ ೫X. ೧೭೦-೧ ; 5ನೆಯ ಶತ). (7) 

೨ |ಶಿಲೋಂಛಜೀವಿ (ನಾ). ಹಕ್ಕಲಾರಿಸುವ ಕಸುಬಿನಿಂದ ಜೀವಿಸುವವನು : 
ಕುಶೂಲಧಾನ್ಮ, ಕುಂಭೀಧಾನ್ಮ, ತ್ರಾಹಿತ, ಅಶ್ವಸ್ತನ, ಶಿಲೋಂಛಜೀವಿ ಇವರುಗಳಲ್ಲಿ 
ಮೊದಮೊದಲು ಹೇಳಿದವರಿಗಿಂತಲೂ ಆಮೇಲಾಮೇಲೆ ಹೇಳಿದವರು ಶ್ರೇಷ್ಠರು 
(ಆರ್ಯಧ. ೮೬). [ಸಂ. ಶಿಲೋಂಛಜೀವಿನ್‌) 

ಶಿಲೋಂಛವೃತ್ತಿ (ನಾ). ಕೊಯ್ಲಾದ ಮೇಲೆ ಹೊಲದಲ್ಲಿ ಉಳಿದ ತೆನೆಯ 
ಕಾಳುಗಳನ್ನು ಆರಿಸಿ ಜೀವಿಸುವಿಕೆ; ಹಕ್ಕಲಾರಿಸುವಿಕೆಯ ಕಸುಬು: 
ಕ್ಷಮಾಶೀಲರಾಗಿ ನಡದುಕೊಂಬಂಥಾ ಭೂಭುಜರೊರ್ಮೆ ಕಾಲವಶದಿಂದ ಕಡುದರಿದ್ರ 
ರಾಗಿ ಶಿಲೋಂಛವೃತ್ತಿಗಳಿಂದಂ ಬಾಳ್ಕೆಯನೆಸಗುತ್ತಿರ್ದೊಡಂ (ಭಾರಶಾಂ. ೧೪-೭೭); 
ಮುದ್ಗಲನು ಸತ್ಕ್ಮಸಂಧನಾಗಿ, ಅಸೂಯಾರಹಿತನಾಗಿ ಶಿಲೋಂಛವೃತ್ತಿಯಿಂದ 
ಕುರುಕ್ಷೇತ್ರದಲ್ಲಿ ವಾಸಿಸುತ್ತಿದ್ದನು (ಭಾರದ. ೧೦೫). 1ಸಂ.1 

ಶಿಲೋಚ್ಚಯ, ಶಿಳೋಚ್ಚಯ (ನಾ). ಕಲ್ಲುಬಂಡೆಗಳಿಂದ ಕೂಡಿದುದು; ಬೆಟ್ಟ; 
ಪರ್ವತ : ಆ ಕುಜುವದ ಕಿಲ್‌ದಾನುಂ ಶಿಲೋ([ಪಾಠಾಂ..ಳೋ]ಚ್ಚಯಮನೇಟ್‌ 
ನೋಟ್ರನಲ್ಲಿ ಕಾಯೋತ್ಸರ್ಗದೊಳಿರ್ದ ಮುನೀಂದ್ರನಂ ಕಂಡು ಮನಂಗೊಂಡು 
ಬಲವಂದು (ನೇಮಪು. ೪-೧೦೮ ವ) ; ಶಿಲೋಚ್ಚಯಸಾನುವಿನ ಗಹ್ವರದ ಗಂಡಸ್ಥಾನ 
ದೀರ್ಫದ್ರೋಣಿಗಳಲಜಸಿದರು ಮೃಗಕುಲವ (ಕುವ್ಕಾಅ. ೧೩-೨೪). ಶಿಳೋಚ್ಚಯ .: 
“ಅಚಳ:, ಶಿಳೋಚ್ಚಯಃ, ಶೈಲ; ಕ್ಲಿತಿಧರಃ . . . ಅದ್ರಿಃ, ಕುಧ್ರಃ - ಈ ೧೪ ಬೆಟ್ಟು'' 
(ಹಲಾಯು. ೨೭-೧೧). [ಸಂ.) 

ಶಿಲ್ಕು "ಶಿಲುಕು' ನೋ. 

ಶಿಲ್ಪ (ನಾ). ೧. ಸಂಗೀತ , ನೃತ , ಚಿತ್ರಕಲೆ ಮುಂತಾದ ಅರುವತ್ತುನಾಲ್ಕು 
ವಿದ್ಯೆಗಳು : ಪಂರನಿರ್ಮಿಪ ಮಾಖಾಡುವ ದೊರೆವಡೆದ ನಿಯೋಗದನೃತದಲ್‌ತದ 
ಜುಣದಾಚರಣದ ಶಿಲ್ಪದ ಮೂಲದ ನರನಂ ಪೇಲ್ವಲ್ಲಿ ಮಾಲ್ಕಿಗಪ್ರತ್ಮಯಮಂ 
(ಶಮದ. ೧೯೭) ; ಭಾರತೀಯರ ಪ್ರಕಾರ ಶಿಲ್ಪ ಮತ್ತು ಕಲೆ ಎರಡೂ ಅಭಿನ್ನಾರ್ಥದಲ್ಲಿ 
ಬಳಸಲ್ಪಟ್ಟಿವೆ. ಶಿಲ್ಪ ಎನ್ನುವುದು ಸಮಸ್ತಕಲೆಗಳನ್ನು ಒಳಗೊಳ್ಳುತ್ತದೆ (ಸೌಂದಸ. ೧೧೯). 
೨. ಕಲ್ಲು, ಲೋಹ ಇತ್ಯಾದಿಗಳನ್ನು ಕೆತ್ತಿ ಆಕೃತಿ ಕೊಡುವ ಕಲೆ; ಕೆತ್ತನೆಯ 
ಕೆಲಸ : ಯಾವುದಾದರೂ ಒಂದು ವಿಷಯವನ್ನು ರೇಖಾದಿಗಳಿಂದ 
ವ್ಯಕ್ತಪಡಿಸಿದರೆ ಚಿತ್ರವಾಗುವುದು; ಶಿಲಾಲೋಹಾದಿಗಳಿಂದ ವ್ಯಕ್ತಪಡಿಸಿದರೆ 
ಶಿಲ್ಪವಾಗುವುದು (ಕೈಪಿಡಿ. ೧೬೮); ಭಗವಂತನ ಔನ್ನತ್ಯವನ್ನು ಶಿಲ್ಪದಲ್ಲಿ ನಿರೂಪಿಸಲು 
ಸಾಧ್ಯವಾದ ಬಗೆ ಎರಡು (ಶಾಂತಲಾ. ೧೨೬). ೩. ಕೆಲಸ; ವೃತ್ತಿ; ಉದ್ಯೋಗ: 
ಶಿಲ್ಪವೆಂದರೆ ಜೀವನೋಪಾಯದ ಕೆಲಸವು (ಹೊನುಗ. ಲಾ). ೪. ಕಟ್ಟಡ, ಸೇತುವೆ 
ಮೊದಲಾದುವನ್ನು ನಿರ್ಮಿಸುವ ವಿಜ್ಞಾನ; ವಾಸ್ತುಕಲೆ : "ಶಿಲ್ಪಶಾಸ್ತ್ರ' 
ಪರಾ. ೫. ಸಂಗೀತ, ನೃತ್ಯ ಇತ್ಯಾದಿ ಕಲೆಗಳಲ್ಲಿರುವ ನೈಪುಣ್ಯ, - 
ಕುಶಲತೆ. ೬. ರಚನೆ; ನಿರ್ಮಾಣಕಾರ್ಯ: "ಶಿಲ್ಪಿಸು' ಪರಾ. ೩. ಮಿಳ್ಳೆ; 
ದರ್ವಿ. ಸಂ.) 

ಶಿಲ್ಪಕ (ನಾ). ೧. ಯಾವುದಾದರೂ ಕುಶಲಕಲೆಯಲ್ಲಿ ನಿಷ್ಣಾತನಾದವನು: 
ಮಾಡುವನೊಳಂ . . . ವರ್ತಕನೊಳಂ, ಶಿಲ್ಪಕನಲ್ಲಿಯುಂ ಮೂಲದಲ್ಲಿಯುಂ - ಇಗ 
ಪ್ರತ್ಮಯಮಕ್ಕುಂ (ಶಮದ.೧೯೭ ವೃತ್ತಿ). ೨. [ನಾಟ್ಕ ] ಹದಿನೆಂಟು ಉಪರೂಪಕಗಳಲ್ಲಿ 
ಒಂದು ; ಇಂದ್ರಜಾಲ , ತಂತ್ರಶಾಸ್ತ್ರ ಮುಂತಾದ ವಿಧಿಗಳನ್ನು ಚಿತ್ರಿಸುವ 
ಒಂದು ಬಗೆಯ ನೃತ್ಯರೂಪಕ : ಉಪರೂಪಕಗಳು-೧.ನಾಟಿಕಾ . . . ೧೩. ಶಿಲ್ಪಕ. 
೧೪. ವಿಲಾಸಿಕಾ. ೧೫. ದುರ್ಮಲ್ಲಿಕಾ. ೧೬.ಪ್ರಕರಣೀ. ೧೭. ಹಲ್ಲೀಶ. ೧೮. ಭಾಣಿಕ 
(ಸಂನಾಟ. ೩೨): ಶಿಲ್ಪಕ - ಇದರಲ್ಲಿ ನಾಲ್ಕು ಅಂಕಗಳು. ನಾಲ್ಕು ವೃತ್ತಿಗಳು; ಶಾಂತ 
ಹಾಸ್ಕರಸಗಳಿಲ್ಲ . . . ಆಶಂಸೆ ಮುಂತಾದ ಇಪ್ಪತ್ತೇಳು ಅಂಗಗಳಿರುತ್ತವೆ (ಸಂನಾಟ- ಜಾ). 

[ಸಂ.) 


25 


3s 


45 


ಶಿಲ್ಪಕರ್ಮ 


ಶಿಲ್ಪಕರ್ಮ (ನಾ). ಕುಶಲಕಾರ್ಯ,; ಕುಶಲವೃತ್ತಿ: ಅಸಿ ಮಪಿ ಕೃಷಿ 
ವಣಿಗ್ವಿದ್ಮಾಶಿಲ್ಪಕರ್ಮಂಗಳಿಂ ಶುದ್ಧವೃತ್ತಿಯಿಂದರ್ಥ್ಫೋಪಾರ್ಜನಂಗೆಯ್ವ ವಾರ್ತೆಯುಂ 


(ಆದಿಪು. ೧೫-೧೩ ವ). [ಸಂ. ಶಿಲ್ಪಕರ್ಮನ್‌] 
ಶಿಲ್ಪಕಲೆ (ನಾ). ಕಲ್ಲಿನಲ್ಲಿ ಕೆತ್ತನೆ ಮಾಡುವ ಕುಶಲವಿದೆ : ಕರ್ಣಾಟಕದಲ್ಲಿ 
ಶಿಲ್ಪಕಲೆಯು ಊರ್ಜಿತಸ್ತಿತಿಯಲ್ಲಿದ್ದಿತೆಂದು ಹೇಳಬಹುದು (ಕರ್ಣಾಅ. ೬). 


[ಸಂ. ಶಿಲ್ಪಕಲಾ] 

ಶಿಲ್ಪಕಾರ (ನಾ). ಕಲ್ಲಿನಲ್ಲಿ ಕೆತ್ತನೆ ಮಾಡುವವನು; ಶಿಲ್ಪಿ : ಶಿಲ್ಪಕಾರರು 
ಮೊದಲಾದವರಂ ಕಳುಹಿಸೆಂದು ನೇಮಿಸಲು (ಸೌಗಂಭ. ೧೨೭-೧). (ಸಂ.1 

ಶಿಲ್ಪಜ್ಞ (ನಾ). ಶಿಲ್ಪಶಾಸ್ತ್ರವನ್ನು ತಿಳಿದವನು : ಎಂಟನೆಯ ಶತಮಾನದ . . . 
ಗಣೇಶ ಮತ್ತು ನಂದಿಯ ಮೂರ್ತಿಗಳು ಶಿಲ್ಪಜ್ಞರ ಮೆಚ್ಚುಗೆ ಪಡೆದಿವೆ (ಭಾರದ.೫೧೯). 

[ಸಂ.) 

ಶಿಲ್ಪವಿದ್ಯೆ (ನಾ). ೧. ಕುಶಲಕಲೆ; ಲಲಿತಕಲೆ : ಸೈರಂದ್ರಿ-ರೋಗರ ಮನೆಯಲ್ಲಿ 
ಇದ್ದವಳಾಗಿ ಮಕರಿಕಾಪತ್ರ ಮೊದಲಾದ ಶಿಲ್ಪವಿದ್ಧೆಯ ಮಾಡುವವಳು (ನಾಜರಾ. ಕಿ). 
ಪ. ಯಂತ್ರರಚನೆಯನ್ನು ಕುರಿತ ಶಾಸ್ತ್ರ : ಮಾನವನ . . . ನಾಗರಿಕತೆಯಲ್ಲಿ 
ಒಂದೊಂದು ಯುಗದಲ್ಲಿಯೂಶಿಲ್ಪವಿದೈಯಿಂದ (570/796ಗ70) ಏನು ನೆರವುದೊರಕಿದೆ? 
(ಶಿಲ್ಪನಾ. ೧). (ಸಂ. ಶಿಲ್ಪವಿದ್ಯಾ) 

ಶಿಲ್ಪಶಾಸ್ತ್ರ (ನಾ). ೧. ಕಟ್ಟಡ, ವಿಗ್ರಹ ಮುಂತಾದುವುಗಳ ನಿರ್ಮಾಣವನ್ನು 
ಕುರಿತ ವಿದ್ಯೆ ; ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದ ಶಾಸ್ತ್ರ : ಶಿಲ್ಪಶಾಸ್ತ್ರ ವಿಶಾರದರಪ್ಪಾ 
ಚಾರ್ಯರಂ ಬರಿಸಿ . . . ನೆಲಗಟ್ಟಂ ಶೋಧಿಸಲ್ಕುದ್ಕೋಗಮಂ ತಾಳ್ವ್ಲಿರ್ಪಾಗಳ್‌ 
(ತ್ರಿಪುಎ. ೨೧-೩ ವ); ಹೊಯ್ಸಳದೇವಾಲಯಗಳಲ್ಲಿ ವಿಗ್ರಹಗಳನ್ನು ಯಾವ 
ಶಿಲ್ಪಶಾಸ್ತ್ರವನ್ನನುಸರಿಸಿ ಶಿಲ್ಪಿಗಳು ಮಾಡಿದರೆಂಬುದನ್ನು ನಿರ್ಧರಿಸುವುದು ಕಷ್ಟವಾಗಿದೆ 
(ಹೆೊಯ್ಞವಾ. ೧೨). ೨. ಇ ಶಿಲ್ಪವಿದೆ ೨: ಸ್ಪಿತಿಸ್ತಾಪಕತ್ವಪ್ರಕರಣವು ಶಿಲ್ಪಶಾಸ್ತ್ರದಲ್ಲಿ 
(Engineering) ಬಹುಮುಖ್ಯವಾದುದಾಗಿದೆ (ಫೌತಎ ೧೦೯). ೩. ಸಂಗೀತ, ನೃತ್ಯ, 
ಚಿತ್ರಕಲೆ ಇತ್ಕಾದಿ ಲಲಿತಕಲೆಗಳನ್ನು ಕುರಿತ ಶಾಸ್ತ್ರ: (6. (ಸಂ.) 

ಶಿಲ್ಪಿ (ನಾ). ಎ. ಕುಶಲಕಲೆಯನ್ನು ಬಲ್ಲವನು; ಕುಶಲಕರ್ಮಿ : ಶಿಲ್ಪಿ ಗಡ 
ಕಲ್ಪಪತಿ ಸಂಕಲ್ಪಂ ರತ್ನೋಪಲಂ ದಳಂ ಗಡ ಶೋಭಾತಲ್ಪಮಿದೆನ್ನದೆ ಬೇಲ” 
ವಿಕಲ್ಪಿಸುವನೆ ಗಾಂಪನೆನಿಸುಗುಂ (ಪಂರಾಮಾ. ೧-೧೨೫). ೨. ಕಲ್ಲಿನಲ್ಲಿ ಕೆತ್ತನೆ ಕೆಲಸ 
ಮಾಡುವವನು: ಕಲಿತರೈ ಬಿಲ್ಬಿಚ್ಚೆಯಂ . . . ಬಂಡೆಯ ಕೊರೆದು ವರಶಿಲ್ಪಿ ಭುವನ 
ಸುಂದರಕಲಾಲಕ್ಷ್ಮಿಯಂ ಸೃಜಿಪಂತೆ (ಶ್ರೀರಾಮಾ. ೨೫-೬೭೪) ; ವಂಶಪಾರಂಪರ್ಯವಾಗಿ 
ನಡೆದುಕೊಂಡು ಬಂದಿದ್ದ ಸ್ಪಪತಿಗಳ ಮತ್ತು ಶಿಲ್ಪಿಗಳ ವಂಶಗಳೆಲ್ಲ ನಾಶವಾಗಿ ಹೋದವು 
(ಮೈವಾಸ್ತು. ೫೨). ೩. ಯಂತ್ರಶಿಲ್ಪವನ್ನು ಬಲ್ಲವನು; ಯಂತ್ರಶಿಲ್ಪಿ : ಭೂಗೋಳ 
ವನ್ನೇ ಒಂದುಗೂಡಿಸುವುದಕ್ಕೆ ಇನ್ನೂ ಕೆಲವು ಉಪಕರಣಗಳನ್ನು ಶಿಲ್ಪಿಯೇ ನಮಗೆ 
ಒದಗಿಸಿದ್ದಾನೆ (ಶಿಲ್ಪನಾ. ೮). ೪. ಕಲ್ಲಿನಲ್ಲಿ ಕಡೆದ ವಿಗ್ರಹ : (6. (ಹಂ. ಶಿಲ್ಪಿನ್‌ 

ಶಿಲ್ಪಿ "ಸಿಲ್ಲಿ' ನೋ. 

ಶಿಲ್ಪಿಗ (ನಾ). ೧. ಕಲ್ಲು, ಲೋಹ ಇತ್ಯಾದಿಗಳಲ್ಲಿ ವಿಗ್ರಹ ಮುಂತಾದು 
ವನ್ನು ಕಡೆಯುವವನು: ಕಂಚುಗಾಅರು ಕೈದುಗಾಅರು ಹೊಳೆವ ಹೊಮ್ಮಂಚ 
ಗಾಜರು ಶಿಲ್ಪಿಗರು ಸಂಚಗಾಅರು ಸದ್ವಿದ್ಕ್ಯಾಧಿಕರಾದ ಪಾಂಚಾಳರಿರ್ದರಿಕ್ಕೆಲದಿ 
(ಮೋಹತ. ೩-೨೨); ಶಿಲ್ಪಿಗರ ಕೈದುಗಳು ಯಂತ್ರಗಳು ಕಡಿಮೇ 
ಧಾತುಗಳಿಂದಾಗುವವು (ಮುಂ. ೪-೯೧). ೨. ಸೇತುವೆ , ಕಟ್ಟಡ ಬತಸಮುವುಗಳ 
ನಿರ್ಮಾಣ ಕಾರ್ಯದ ನಿರ್ದೇಶಕ ; ಯಂತ್ರಶಿಲ್ಪಿ : ಭೂ ಗಗನ 
ಪಾತಾಳದರಮನೆಗಳಿದಚೂಡನೆ ತೂಗೆ ಸರಿಬಾರವೆಂದೆಲ್ಲರುಂ ಪೊಗಳಲತಿವೇಗದಿಂದಾ 
ಶಿಲ್ಪಿಗಂ ಬಂದು ಮೆಯ್ಕಿಕ್ಕಿ ಬಸವನೊಡನಿಂತೆಂದನು (ಚಿಬಪು ೫-೪೫೨). 

(ಶಿಲ್ಪ + - ಇಗ) 

ಶಿಲ್ಪಿಸು (ಕ್ರಿ). ರಚಿಸು; ರೂಪಿಸು: ಕನ್ನಡನಾಡಿನಲ್ಲಿ ಅವರು ಶಿಲ್ಪಿಸಿದ 
ಮಹತ್ಕಾರ್ಯಗಳು, ಸಮುದ್ರಗಳು ಅವರ ಸಜೀವಪ್ರತಿಮೆಗಳಾಗಿ ಅಚ್ಚಳಿಯದೆ ನಿಂತಿವೆ 
(ಕಸಾ. ೧೩೯). ಶಿಲ್ಪ + - ಇಸು, 


೮೧೨೫ 


35 


4s 


ಶಿವಂಗಿ, 


ಶಿಲ್ಲಕು "ಶಿಲುಕು' ನೋ. 
ಶಿವ (ಗು). ೧. ಮಂಗಳಕರವಾದ; ಶುಭಕರವಾದ : ಅನಿಬರುಂ ತೊರೆಯ 
ಶಿವಸಲಿಲದೊಳ್‌ ಮೊಗಂದೊಳೆದು ಮುಂಬರಿದರಾ ಚಿತ್ರಕೂಟಕ್ಕೆ (ಶ್ರೀರಾಮಾ. ೧೩೯-೪೦೧). 
(ನಾ). ೨. ಮಂಗಳ; ಶುಭ: ಶಿವದ ಶಾಶ್ವತಮಪ್ಪ ಸೌಖ್ಯಮನೀಯಲಾರ್ಪ 
ಜಿನೇಶ್ವರ ಪ್ರವರಪಾದದೊಳಲ್ಲದರ್ಶಿಯುಂ (ಧರ್ಮಾಮೃ. ೨-೨೩೨); ವೈರಮಂ ಹಿಂಸೆಯಂ 
ತೊರೆಯಲೆಳಸುವ ತಪದ ಸಾಧನೆಗೆ ಪ್ರಾರ್ಥನಾನಿರತಳಾದಳ್‌ ಶಿವದ ಸಫಲತೆಗೆ 
(ಶ್ರೀರಾಮಾ ೩೨೬-೧೯೦). ೩. ಸಂತೋಷ; ಆನಂದ. ೪. ಏಳಿಗೆ; ಅಭ್ಮುದಯ. 
೫. ವೇದ. ೬. ಗಂಡಸಿನ ಜನನೇಂದ್ರಿಯ ; ಶಿಶ್ನ. ೭. ದೇವತೆ. ೮. ಪಾದರಸ. 
೯. ಗುಗ್ಗುಳ. ೧೦. ಮದ್ಯ. ೧೧. ಮಜ್ಜಿಗೆ. ೧೨. ಮಾಣಿಕ್ಕ. ೧೩. ಕಾಲ. 
೧೪. ಪರಿಷ್ಕಾರಹೊಂದಿದ ಬಿಳಿಗಾರ. ೧೫. ಕಡಲುಪ್ಪು. ೧೬. ಕಲ್ಲುಪ್ಪು. 
೧೩. ಕಬ್ಬಿಣ. ೧೮. ಚಂದನ. ೧೯. ಮೋಕ್ಷ ; ಮುಕ್ತಿ: "ಶಿವನಿಲೆ', 
"ಶಿವಪಥ' ಪರಾ. ೨೮. ಹಸುಗಳನ್ನು ಕಟ್ಟುವ ಮರದ ಕಂಬ, - ಗೂಟ. 
೨೧. ತ್ರಿಮೂರ್ತಿಗಳಲ್ಲಿ ಒಬ್ಬ; ಈಶ್ವರ : ಶಿವನಾಮಾಂಕಿತಮಂ ರತ್ನವಿರಚಿತ 
ಮನುತ್ತಮಾಂಗದೊಳ್‌ ಪಾದೂಯುಗ್ಮವನೆಸೆಯೆ ತಳೆದು . . . ಇರ್ದಳ್‌ 
(ಕಾದಂಪೂ. ೬೭೦) ; ಮಾಡಿದನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ 
ಡಂಗುರ (ಬಸವ. ೨೩೪); ಶಿವನಂ ಮರುಳ್ಗೊಂಡು ಭವಾನಿಯಿರೆ ಕಂಡು (ಗಿರಿಕ. ೩-೯೮ವ). 
೨೨. ಹಾವು ; ಸರ್ಪ. ೨೩. ನರಿ ; ಜಂಬುಕ : ನಿನ್ನಯ ಗೊಡವೆ ಬೇಡಂದಾ 
ಶಿವಾಗ್ರಣಿ ಪುಲಿಗೆ ಪೇಳಿದುದು (ತಿಮ್ಮಶಾಂ. ೪-೨೨). ೨೪. ಗಿಣಿ ; ಶುಕ. 
೨೫. ಒಂದು ಬಗೆಯ ಮರ ಮತ್ತು ಅದರ ಕಾಯಿ; ಅಣಿಲೆ. ೨೬. ನೆಲ್ಲಿಗಿಡ 
ಮತ್ತು ಅದರ ಕಾಯಿ; ಆಮಲಕ: ಸಲೆ ಶಿವಮಯಂ ಶಿವಮಯಂ ಶಿವಮಯಂ 
ಸಮುಜ್ವಲಶಿಖಿಮಯಂ . .. ಶಬರಬಲ ಬಾಣಮಯ ಬಾಣಮಯ ಬಾಣಮಯವಾಗಿ 
ಕಾನನಂ ಕಣ್ಣೆಸೆದುದು (ಹಚಕಾ. ೫-೧೮). ೨೭. ದಟ್ಟವಾದುದು ; ಸಾಂದ್ರವಾದುದು. 
೨೮. ನೊರೆ ; ಬುರುಗು. ""ಗಿರಿಜೇಂದ್ರನೊಳು ತರಣಿಯೊಳು ಫೇನದೊಳು ಸರ್ಪದೊಳು 
ಸಾಂದ್ರ ಶುಭದೊಳು ನರಿಯೊಳಣಿಲೆಯೊಳು ನೆಲ್ಲಿಯೊಳು ಶಿವಶಬ್ದಮೆಂದೆನಿಕ್ಕುಂ'' 
೨೯. ಆಲದ ಮರ ; ವಟವೃಕ್ಷ. ೩೦. ಕರಿಯ 
ಮದ್ದುಗುಣಿಕೆ; ಕರಿಯ ಉಮ್ಮ ತ್ತಿ. ೩೧. ನೀರು ; ಜಲ. ೩೨. ಬಿಳಿಯ 
ಬಣ್ಣ ; ಧವಳವರ್ಣ. ೩೩. ಮರಳು. ೩೪. ಒಂದು ಅಳತೆ ; ನಾಲ್ಕು 
ಬಳ್ಳಗಳ ಪರಿಮಾಣ; ಕೊಳಗ: ""ಸಾ[ಪಾಠಾಂ.ಶಾ]ಖ್ಶಂ ಶಿವಂ ಕೊಳಗಮಕ್ಕುಂ'' 
(ಮಂಗರಾ. ೬೧-೧೯). ೩೫. ವಿದ್ಧೆಯ ಅಧಿದೇವತೆ; ಸರಸ್ವತಿ : ""ಶುಕ ಜಲ ಫೇನ 
ಶಂಕರ ಸರಸ್ವತಿ ಸಾಂದ್ರ ಫಣೀಂದ್ರ ಪುಣ್ಮ ಕೀಲಕಮಭಯಾದ್ರಿಜಾಮಲಕ ಭದ್ರಸುಖಂ 
ಧವಳಂ ಶೃಗಾಲಮುಂಸಿಕತ ವಟಾದಿಗಳ್‌ ಶಿವಮೆನಿಕ್ಕು'' (ನಾನಾರ. ೭). ೩೬. [ಜ್ಯೋತಿ] 
ಇಪ್ಪತ್ತೇಳು ಯೋಗಗಳಲ್ಲಿ ಒಂದು : ವಿಷ್ಕಂಭ... ಶಿವ... ವೈಧೃತಿಗಳೆಂಬ 
ಇಪ್ಪತ್ತೇಳು ಯೋಗಂಗಳುಂ (ಎನೇಕ. ೨೬೨). 
ಶಿವಶಿವ, ಶಿವಶಿವಾ (ದ್ವಿರುಕ್ತಿ) ಎ (ಆಶ್ಚರ್ಯ, ದುಃಖ ಮುಂತಾದ 
ಭಾವನೆಗಳನ್ನು ಸೂಚಿಸುವ) ಒಂದು ಉದ್ಗಾರವಾಚಕ ಪದ : ಶಿವಶಿವ 
ನಳಿನಳಿಸುವ ಶೈಶವದೊಳ್‌ ಬಳೆಯುತ್ತುಮಿರ್ಪ ಗಿರಿಜೆಗೆ . .. ದಶವರ್ಷವದಾಯ್ತು 
(ಗಿರಿಕ. ೪-೨) ; ರವಿಯೊಡನೆ ತಮ ಕೈ ಮೇಳವಿಸಿತೇ ಶಿವಶಿವಾಯೆನುತಸುರ ಹಲುಮೊಜ್‌ದ 
(ಕುವ್ಮಾಅ. ೧೨-೨೭). ಶಿವನ ಪಾದಸೇರು ಎ ಸಾಯು; ಮರಣಹೊಂದು : ಮುಂದೆ 
ಶಿವನ ಪಾದ ಸೇರಿದರು (ಮನಬೆ. ೧೮). ಶಿವಪಾದಶೇಖರ ಐಎ ಒಂದು ಬಿರುದು : 
ಮಚ್ಚರಿಪವರ ಗಣ್ಣಂ ವನ್ಹಿಚಿನ್ತಾಮ(ಣೆ] ಶಿವಪಾದಶೇಖರಂ ನಿಜಸುತೆಗನುರಾಗದಿಂ 
ಮಣ್ತಲಕ್ಕೆಲ್ಲ ಪಡಿಛನ್ಹಮಾಗೆ ಶಿಲಾಸ್ತಂಭಂ ಶಾಸನಮಾಗೆ ನಟ್ಟಂ 
೧೮ ೩೨; (ಸಂ.] 
ಶಿವಂಕರ (ಗು). ೧. ಮಂಗಳಕರವಾದ; ಶುಭದಾಯಕವಾದ. (ನಾ). 
೨. ಮಂಗಳವನ್ನುಂಟುಮಾಡುವವನು; ಶುಭದಾಯಕನಾದವನು: 
“ಶಿವತಾತಿಃ, ಶಿವಂಕರಃ- ಈ ೨ ಸುಖವಂ ಮಾಟ್ರವಂ'' (ಹಲಾಯು. ೫೬-೧೮). [ಸಂ.1 
ಶಿವಂಗಿ, "ಸಿವಂಗಿ' ನೋ. 


(ಮೇಗರಾ. ೧೪೫-೩೧). 


(ಎಕ. 1೪, ಹೆಗ್ಗಡ. 


1057). 


ಶಿವಂಗಿ 
3 


ಶಿವಂಗ್ಗಿ (ನಾ). ಒಂದು ಬಗೆಯ ಸಸ್ಕ: ಕಳ್ಳಿ ದಾಳಿಂಬರದ ತೊಕ್ಕು ಹೆಗ್ಗುಳ್ಳದ ಬೀಜ 
ಕೋಷ್ಟಂ ಶಿವಂಗಿಯ ರಸಮನಾರುಮಡಿಯ ಕೂಡಿ ಎಲ್ಲಮಂ ಸಾಸುವೆಯಣ್ಣೆಯಲ್ಲಿ 
ಅಟ್ಟು ಪೂಸಲು ಲಿಂಗವೃದ್ದಿ (ಕಾಮಶಾ. ೨೭೪). "ಸೀವನ್ನಿ' ಪರಾ. (11 

ಶಿವಕ (ನಾ). ಗೂಟ; ಕಂಬ: ""ಧ್ರುವಕ;, ಶಿವಕಃ . . . ಕೀಳಕಃ - ಈ ೬ ಗುಡಿಯ 

[೦.) 

ಶಿವಕಲೆ (ನಾ). ೧. ಮಂಗಳಕರವಾದ ಕುಶಲಕಲೆ : ಇನ್ನೊಮ್ಮೆ ಸಾಟ್‌ದರ್‌ ತಮ್ಮ 
ಕಣ್ಣಿನ್‌ ಕಂಡು ಪೊಸಪೊಸತು ಪರಿಯಿನ್‌, ಆಳ ಬಾಟನ್‌ ಕಡೆವ ಶಿವಕಲೆಯ ಕೃಪೆಯಿನ್‌: 
ಅದು ಶಿವಂ, ಸತ್ಮಮದು, ಸುಂದರಂ (ಹೊಂಗಳು. ೪೦-೯). ೨. ಶಿವನ ಅಂಶ: ಮಗುವಿಗೆ 
ಎಂಟುವರ್ಷಗಳು ಕಳೆದ ಮೇಲೆ ಕ್ರಮವಾಗಿ ಕುಂಡ, ಮಂಡಪ, ಪಂಚಕಲಶಗಳನ್ನು 
ಸ್ಮಾಪಿಸಿ ಸುಪ್ತಾವಸ್ಥೆಯಲ್ಲಿದ್ದ ಶಿವಕಲೆಯನ್ನು ಶಿವಯೋಗಬಲದಿಂದಲೂ ಆಯಾಯ 
ಮುದ್ರಾಲಕ್ಷಣಗಳಿಂದಲೂ ಜಾಗ್ರದವಸ್ಥೆ ಗೊಳಿಸಿ (ಭಾರದ. ೨೪೯). ೩. ಭಸ್ಮ ; ವಿಭೂತಿ: 
'"ಶಿವಕಲೆ - ವಿಭೂತಿ'' (ಶರಸಾ. ೨೪-೮): ಮಗುವಿಗೆ ಎಂಟು ವರ್ಷಗಳು ಕಳೆದ ಮೇಲೆ 

. ಶಿವಕಲಾಸಮಾವಿಷ್ಟವಾದ ಲಿಂಗವನ್ನು ಮಂತ್ರೋಪದೇಶಪೂರ್ವಕವಾಗಿ 

ನೆಲೆಗೊಳಿಸುವನು (ಭಾರದ. ೨೪೯). [ಸಂ. ಶಿವಕಲಾ] 

ಶಿವಕವಿ (ನಾ). ಈಶ್ವರ ಹಾಗೂ ಆತನ ಭಕ್ತರನ್ನು ಕುರಿತು ಕಾವ್ಯವನ್ನು 
ರಚಿಸುವವನು: ಈ ಕಾವ್ಕಮಂ ವಿಸ್ತರದಿಂ ತಾನೊಲ್ಲು ಪೇಳ್ದಂ ಶಿವಕವಿ ಹರಿದೇವಂ 
(ಗರಿಕ. ೧-೩೩) ; ಶಾಂತನಂಜೇಶ್ವರನ ಪಾದತಾಮರಸ ಮತ್ತಮದಭೃಂಗ ಶಿವಕವಿ | 
ಜನಸ್ತೋಮಸನ್ನುತ ಮಲ್ಲಣಾಚಾರ್ಯಗಕ್ಕಟ್‌ಂ ವೀರಹಲಗೆಯ ದೇವರು . . . | 
ಪೇಳ್ದೀ ಮಹಾವೀರಶೈವಾಮೃತಪುರಾಣದೊಳು (ಎವೀಶೈಪು. ೮-೧-೫). [ಸಂ.) 

ಶಿವಕೀರ್ತನ (ನಾ). ಈಶ್ವರನ ಗುಣಗಾನ : ಶಿವಕೀರ್ತನಮಂ ಕೇಳ್ವಂ ಶಿವಾಂಘ್ರಿ 
ಪೂಜೆಯನೊಆಲ್ಲು ನೋಳ್ಪಂ . . . ಶಿವಂಗೆ ಕೊಟ್ಟಲ್ಲದೇನುಮಂ ಕೊಳಲೊಲ್ಲಂ 
(ರಾಜಶ೭ ೧೩-೧೫೬). [ಸಂ.) 

ಶಿವಕುಲ (ನಾ). ವೀರಶೈವರ ಜಾತಿ; ಲಿಂಗವಂತರ ಮತ : ಶಿವಕುಲಮೆ 
ಮಿಗಿಲೆಂದು ವಾದದೊಳ್‌ ಭೂದೇವನಿವಹಕ್ಕೆ ಸಾಟ್‌ (ಆರಾಚ. ೧-೧-೨೮). ([ಸಂ.1 

ಶಿವಕೂಟ (ನಾ). ೧. ದೇವಾಲಯದಲ್ಲಿ ಶಿವಭಕ್ತರು ದಾಸೋಹಕ್ಕಾಗಿ 
ಸೇರುವ ಸ್ಥಳ : (೪. ೫ ನಂಜನಗೂಡಿನ ನಂಜುಂಡೇಶ್ವರದೇವಾಲಯದ 
ಭೋಜನ ಶಾಲೆಗೆ ಈ ಹೆಸರಿದೆ. ೨. ಜಂಗಮರ ಸಭೆ : "“ಶಿವಕೂಟ: ಜಂಗಮರ 
ಓಲಗ'' (ಕನ್ನಜಾ. ೧೯೯). [ಸಂ.) 

ಶಿವಕ್ಷೇತ್ರ (ನಾ). ೧. ಈಶ್ವರನು ನೆಲಸಿರುವ ಸ್ತಳ : ಸದ್‌ಭಕ್ತಮಹೇಶ್ವರರು 
ಇದ್ದ ಠಾವೆಲ್ಲ ಶಿವಕ್ಷೇತ್ರ (ಅಖಂಡೇ. ೫೫-೧). ೨. ಪ್ರಸಿದ್ಧವಾದ ಈಶ್ವರದೇವಾಲಯ 
ಗಳಿರುವ ಶ್ರೀಶೈಲ, ಕಾಶಿ, ರಾಮೇಶ್ವರ ಇತ್ಯಾದಿ ತೀರ್ಥಕ್ಷೇತ್ರ : ನಮ್ಮ 
ದೇಶದಲ್ಲಾದರೋ . . . ಮಧುರೆ, ರಾಮೇಶ್ವರ ಮುಂತಾದ ಶಿವಕ್ಷೇತ್ರಗಳೂ ಇನ್ನೂ 
ಅನೇಕ ಪುಣ್ಯಸ್ತಳಗಳೂ ಇವೆ (ಒಡಕ. ೪೯); ಅನೇಕ ಶಿವಕ್ಷೇತ್ರಗಳಲ್ಲಿ ಶೈವಾಗಮದ 
ಉತ್ತರತಂತ್ರವಾದ ""ವಾತುಳಾಗಮ'' (ತಾಂತ್ರಿಕಾಗಮ)ದ ಅನುಷ್ಠಾನವು ಪರಂಪರೆಯಿಂದ 
ಅನಾದಿಯಾಗಿ ನಡೆದು ಬರುತ್ತಿದೆ (ಭಾರದ. ೭೪). (ಸಂ.] 

ಶಿವಗಣ (ನಾ). ಈಶ್ವರನ ಭಕ್ತಸಮೂಹ ; ಪ್ರಮಥರು, ಜಂಗಮರು 
ಮುಂತಾದವರ ಸಮೂಹ : ""ಆ ಮಹಾಶಿವಗಣಂ ಪ್ರಮಥರಕ್ಕು'' (ಮಂಗರಾ. 
೫-೧೪); ನೂತನಪುರಾತನಶಿವಗಣಪ್ರೀತಿಗಳು ಶಿವಧರ್ಮವರ್ಮವಿನೀತಿಗಳು (ಬಹಪ್ಪು. 
೫೭-೯೬); ಶಿವಗಣಕೆ ನೀಂ ಕುಡುವ ದಂತಿ ವಾಜಿ. . . ವನಿತಾಮಣಿಗಳ್‌ ವಿವ೦ಪೊ 
ಡೇವಾಳ್ತೆ ಸರಿದ್ದವಂಗೆ ಮುಗಿಲೀವ ಪನಿಗಳೆಂತಿರೆ ಧರೆಯೊಳ್‌ (ವೃಷವಿ. ೧೩ ೧೫). (]ಂ.1 

ಶಿವಗಣಾರಾಧನೆ (ನಾ). [ವೀಶೈ] ಶಿವೈಕ್ಕರಾದವರಿಗಾಗಿ ಹನ್ನೊಂದನೆಯ ದಿನ 
ಮಾಡುವ ಪುಣ್ಮತಿಥಿ ಮತ್ತು ಆ ಸಂಬಂಧವಾಗಿ ಮಾಡುವ ಅನ್ನಸಂತರ್ಪಣೆ: 
ಸ್ವಾಮಿಗಳ ಶಿವಗಣಾರಾಧನೆಯನ್ನು ಮಠದಲ್ಲಿ ಏರ್ಪಡಿಸಿದ್ದರು (ರೂೂ). "ಗಣಾರಾಧನೆ' 
ಪರಾ. (ಸಂ. ಶಿವಗಣಾರಾಧನಾ] 

ಶಿವಗತಿ (ನಾ). ಮೋಕ್ಷ ; ಮುಕ್ತಿ : ""ಅಪವರ್ಗಂ ... 
ನಿರಾಮಯಂ ನಿರ್ವಾಣಂ'' (ವಸ್ತುಕೋ. ೨೧-೧೯) (ಸಂ.] 


ಗೂಂಟಂ'' (ಹಲಾಯು. ೭೪-೨೯೭). 


ಕೈವಲ್ಮಪದವಿ ಶಿವಗತಿ 


ಮ್ಲ ವಾ ವ ವಾ ಸಾವಾಸ 


೮೧೨೬ 


ಶಿವದಾರ 


ಶಿವಗೀತ (ನಾ). ಈಶ್ವರನ ಸ್ತುತಿ : ಶಿವನ ಕಹಳೆಯ ದನಿಗೆ ಬಳೆದ ಕೋಕಿಳನಿಲ್ಲಿ 
ಶಿವಗೀತದೊಳು ಬೆರಸಿ ಬಳೆದ ಮಧುಕರವಿಲ್ಲಿ (ನಂಬರ. ೯-೪೨); ಶಿವಕಥನಂ ಶಿವಗೀತಂ 
೬. ೬. ೬ `ಶಿವಭಕ್ತನೃತ್ಮಮೆಸೆಯಲ್‌ ಶಿವಮಯಮಾಗಿರ್ಪುದಾವಗಂ ತತ್ತುರದೊಳ್‌ 
(ಶ್ರಿಪುವಿ. ೯-೪). (ಸಂ. ಶಿವಗೀತಾ] 

5 |ಶಿವಗೃಹ (ನಾ). ಈಶ್ವರನ ಆಲಯ, - ದೇವಸ್ಥಾನ : ತನ್ನ ದೇಹದೊಳಾಂ 
ಬಿತ್ತರಿಪೆಂ ಶಿವಗೃಹಮಂ (ತ್ರಿಪಎ. ೨೧-೫) ; ಶಿವಗೃಹದಂತರಾಳಮನಣಂ ಪುಗಲಂಜ 
ಮುರಾರಿ ನಿಲ್ವಂ (ವೃಷವಿ. ೨೯-೮೩). ([ಸಂ.] 

ಶಿವಗೋಷ್ಠಿ (ನಾ). ಶಿವಭಕ್ತರ ಕೂಟ; ಶರಣರ ಸಭೆ : ಶಿವಗೋಷ್ಠಿರಸದಿಂದೆ 
ಬಳೆದ ಶರಣನ ತೆಐದೆ ತೆನೆವಾಲನುಂಡು ಬಳೆದವು ಗಿಳಿಗಳು (ನಂಬಿರ. ೯-೧೬). 

[ಸಂ. ಶಿವಗೋಷ್ಠೀ] 

ಶಿವಚರಿತ (ನಾ). ಈಶ್ವರನ ಕಥೆ, - ಚರಿತ್ರೆ : ಶಿವಚರಿತಮನಾಕರ್ಣಿಪ 
ಶಿವನಡಿಯಂ ಪೂಜೆಗೆಯ್ವ ಬಯಕೆ ಕರಂ ಸಂಭವಿಸಿದುದು ಸತಿಗೆ (ವೃಷವಿ. ೩-೮). (ಸಂ.] 

ಶಿವಜನ್ಮ (ನಾ). ವೀರಶೈವನಾಗಿ ಹುಟ್ಟುವಿಕೆ :ಶಿವಜನ್ಮದಲ್ಲಿ ಹುಟ್ಟಿ ಲಿಂಗೈಕ್ಕರಾಗಿ 
ತಮ್ಮಂಗದ ಮೇಲೆ ಲಿಂಗವಿರಲು . .. ಅನ್ಕರ ವಚನವ ಕೊಂಡಾಡಲು ಕರ್ಮ ಬಿಡದು 

(ಸಂ. ಶಿವಜನ್ಮನ್‌। 

ಶಿವಜ್ಞಾನ (ನಾ). [ವೀಶೈ] ಶಿವಸಂಬಂಧವಾದ ತಿಳಿವಳಿಕೆ, - ಅರಿವು : 
ಶಿವಚಿಂತೆ ಶಿವಚ್ಚಾನವಿಲ್ಲದ ಮನುಜರು ಸಗಣಿಗೆ ಸಾಸಿರಹುಳು ಹುಟ್ಟವೆ ದೇವಾ 
(ಬಸವ. ೧೫೬) ; ಶಿವಜ್ಞಾನದ ಸೀಮೆಗೆ. .. ರುದ್ರಾಣಿಗೆ ರಕ್ಷಣಾರ್ಥಂ ತಂದೆ ನಿಯಾಮಿಸಿ 
ಕೊಟ್ಟ ದಂಡಿಗೆಯ ಧವಳಛತ್ರದ . . . ವಿಳಾಸಿನಿಯರ್ವೆರಸು ನಡೆತಂದು 
(ಗಿರಿಕ. ೩-೯೧ವ) ; ಶಿವನಡೆ ಶಿವನುಡಿ . . . ಶಿವಜ್ಞಾನ ಶಿವಾನುಭಾವ ಶಿವಶರಣರ 
ಸಂಗ ಇವನೆ ಕರುಣಿಸಿ ಬದುಕಿಸಯ್ಮ ಎನ್ನ (ಅಖಂಡೇ. ೧೪೮-೧೪೩). ([ಸಂ.) 

ಶಿವಜ್ಞಾನಿ (ನಾ). ಶಿವಜ್ಞಾನವನ್ನು ಪಡೆದಿರುವವನು : ಇದಿರ ಹಳಿದು ತನ್ನ 
ಬಣ್ಣಿಸುವನ್ನಕ್ಕರ ಶಿವಜ್ಞಾನಿ ಎಂತಪ್ಪನಯ್ಕಾ ಹಮ್ಮು ಬಿಮ್ಮು ಹೆಮ್ಮೆ ಹಿರಿತನವುಳ್ಳನ್ನಕ್ಕರ 
ಶಿವಚ್ಚಾನಿ ಎಂತಪ್ಪನಯ್ಮಾ (ಅಖಂಡೇ. ೧೯೦-೯). [ಸಂ. ಶಿವಜ್ಞಾನಿನ್‌) 

25 | ಶಿವತತ್ತ್ವ (ನಾ). [ವೀಶೈ] ಶಿವನ ಪಾರಮೃವನ್ನು ಸಾರುವ ಸಿದ್ಧಾಂತ : ಶರಣ 
ನುಡಿದುದೆ ಶಿವತತ್ತ್ವ ಕಾಣಿರೋ (ಬಸವ. 6೭೨); ವಿಶಾಲಚಿಚ್ಚಂದ್ರಮಧ್ಯಸ್ವನೇ ಶಿವನ 
ಶಿವತತ್ತ್ವ ವಿದ್ಯಾತತ್ವನೇ (ವೀಶೈಪು. ೩-೧೬-೭೨); ಶುದ್ಧ ಸೃಷ್ಟಿಗೆ ಮೂಲಕಾರಣವಾಗಿರುವ 
ಜಡವಾದ ನಿತ್ಯವಾದ ದ್ರವ್ಮವೇ ಶಿವತತ್ತ್ವ (ಒಂದಸಾ. ೨೯೮). [ಸಂ.) 

ಶಿವತಾಂಡವ (ನಾ). (ನಾಟ್ಕ) ಶಿವನ (ಉಗ್ರವಾದ) ಒಂದು ಬಗೆಯ ನೃತ್ಯ: 
ಎಲ್ಲ ನಾಟ್ಕಗಳಿಗೂ ಶಿವತಾಂಡವವೇ ಮೂಲ (ಭಾರದ. ೫೪೯). (ಸಂ.] 

ಶಿವತಾತಿ (ಗು). ೧. ಮಂಗಳದಾಯಕವಾದ ; ಶುಭಕರವಾದ. (ನಾ). 
೨. ಮಂಗಳಕರವಾದುದು; ಶುಭಪ್ರದವಾದುದು. ೩. ಶುಭವನ್ನು 
ಮಾಡುವವನು: ""ಶಿವತಾತಿಃ, ಶಿವಂಕರಃ - ಈ ೨ ಸುಖವಂ ಮಾಬ್ಬವಂ'' 

[ಸಂ.) 

35 | ಶಿವದಾನ (ನಾ). ೧. ಈಶ್ವರನ ಹೆಸರಿನಲ್ಲಿ ನೀಡುವ ದಾನ : (8. ೨. ಕಡೆದ 
ಮೊಸರು; ಮಜ್ಜಿಗೆ : ದಾಸಯ್ಯ ಶಿವದಾನವನೆಆ್‌ಯ ನೋಡಯ್ಕಾ (ಬಸವ. ೩೪೩); 
ನೆನಹಿನ ಅವಲಂಬವೇ ಅಭಿಘಾರವಾಗಿ ನಿರ್ಮಲವೆಂಬ ಶಿವದಾನವನಳವಡಿಸಿ 
ಕಾದಿದ್ದರಯ್ಕ ಪಂಚೇಂದ್ರಿಯವೆಂಬ ಶುನಕ ಮುಟ್ಟದಂತೆ (ಅವಚಂ. ೨೭೭-೧೨೭೦); 
ನಾಲ್ಪತ್ತುಒಡೆಯರುಗಳಿಗೆ ಸಲುವ ಸಕಲ ಸಯಿದಾನ ಅಭಿಗರ ಪರುಪು ಪದಾರ್ಥ 
ಶಿವದಾನ ವಿಳೆಯ ಮುಂತ್ತಾಗಿ ಸಲುವುದೆನೆ (ಎಕ. ॥1(ಣ). ಗುಂಡ್ಲುಪೇ. ೭೭-೧೯ ; 1478) ; ಅಲ್ಲಿ 
ಉಂಟು, ಇಲ್ಲಿ ಉಂಟು ಕಲ್ಲೊಳಗುಂಟೇ ಶಿವದಾನ ? (ಗಾದೆ). (ಸಂ.] 

ಶಿವದಾರ (ನಾ). [ವೀತೈ] ವೀರಶೈವರು ಇಷ್ಟಲಿಂಗದ ಕರಡಿಗೆಯನ್ನು ಧರಿಸಲು 
ಬಳಸುವ ದಾರ : ಆದಿಯಲ್ಲಿ ಶಿವದಾರವ ಕಂಡೆ ಬೀದಿಯಲ್ಲಿ ಬಿದ್ದ ಸೆಜ್ಜೆಯ ಕಂಡೆ 
ಪ್ರಾಣಲಿಂಗವ ಬೈಚಿಟ್ಟುಕೊಂಡೆ (ಅವಚಂ. ೧೩೦-೫೯೫); ತಿಳಿವೊಡಾ ಶಿವದಾರ 
ಸಜ್ಜೆಗಳಳವಡುವೊಡಾ ಮೂಜುತನುವಿನ ಮಲುಕಿನಂತಿರಲ್‌ (ಪ್ರಭುಲೀ. ೧೬-೨೩). 

` [ಶಿವ 4 ದಾರ 


10 
1! 


(ಬಸವ. ೧೦೭). 


20 


30 


(ಹಲಾಯು. ೫೬-೧೮೫). 


40 


45 


ಶಿವದಿಡು ೮೧೨೭ ಶಿವಪೂಜೆ 


ಶಿವದಿಡು (ಕ್ರಿ). ಶಿವ, ಶಿವ ಎಂದು ಆರ್ತನಾದ ಮಾಡು; ಮೊರೆಯಿಡು: ಅವರಿಂ | |ಶಿವನಾಭಿ (ನಾ). ೧. ಶಿವಲಿಂಗದ ಒಂದು ವಿಶಿಷ್ಟವಾದ ರೂಪ. ೨. ಒಂದು 


ಮುನ್ನವೆಯ್ತಂದೊಳಗಂ ಪೊಕ್ಕು ತೋರಣದ ತಳಿರಂ ಪಣಿದು ಶಿವದಿಡುತ್ತಿರಲ್‌ ಬಗೆಯ ಸಸ್ಕ : "ಚಂದ್ರಿಕೆ, ಸೂತ್ರನಾಭಿ, ಶಿವನಾಭಿಗಿಡ . . . ಸರ್ಪಗಂಧ'' 

(ನಂಬರ. ೬-೫೯); ಎಳಹೂಟೆಯಿಂದೆಳಸಿಕೊಂಡು ಶಿವದಿಡುವರಂ (ಲಂಗಪು. ೩೦-೩೮); ಶಿವ (ಸಸ್ಮನಿ. ೧೮೩). (ಸಂ.] 

ಶಿವ ಶಿವದಿಡುತಿರೆ ಶರಣಗಣ ರಚಿಸಿರೆ ನಾಯ್ಮೊಗ ಮಂತ್ರಾವರಣ (ಗಣೇಶ. ೧೫-೩೮೩). ಶಿವನಾರುಬಳ್ಳಿ (ನಾ). ಒಂದು ಬಗೆಯ ಸಸ್ಕ : ಶಿವನಾರುಬಳ್ಳಿ , ಕಡ್ಡಿಯರಕಿನ ಗಿಡ 
[ಆ ಶಿವಧೋ + ಇಡು, | 5! (ಮೈಕಗಿ ೪೦೯೫೮). [ಶಿವನುರ್ಕು * ಬಳ್ಳಿ] 


ಶಿವದೀಕ್ಷೆ (ನಾ). [ವೀಶೈ] ವಿಧಿವತ್ತಾಗಿ ದೀಕ್ಷೆಯನ್ನು ಸ್ವೀಕರಿಸುವಾಗ ನಡಸುವ 
ಸಂಸ್ಕಾರವಿಶೇಷ : ಅಳಿಮನದವಂಗೆ ಶಿವದೀಕ್ಷೆಯ ಕೊಟ್ಟರೆ ಭಕ್ತಿ ಎಂತಹುದೊ 
(ಬಸವ. ೯೨) ; ವಿನಯದಬಿಂ ಶ್ವಪಚಯ್ಯಗಳ ಪದವನಜಯುಗಳಕ್ಕೆಲಗಿ ವಂದಿಸಿ 
ಮನವೊಲಿದು ಶಿವದೀಕ್ಷೆಯಂ ಸಲೆ ಪಡೆದು (ಬಸಪ್ರ ೫೭ ೪) ; ಸದಾಶಿವನೀಶ್ವರಂ 
ಮಹೇಶಂ ರುದ್ರರೆನಿಪವರ್‌ ಶಿವದೀಕ್ಷೆವಡೆದಾರ್ಯರಾಗಿಯೂ ಸಕಲಗಣಕುಲಕೆ | 10 
ದೀಕ್ಷೆಯನೆ ಮಾಡಿ (ಚಿಬಪು. ೫೯-೨೦). ಸಂ. ಶಿವದೀಕ್ಷಾ] 

ಶಿವದೂತ (ನಾ). ಈಶ್ವರನ ಕಿಂಕರ, - ಸೇವಕ : ಲಿಂಗವ ಪೂಜೆಯ ಮಾಡಿ 
ಜಂಗಮವ ಕಂಡುದಾಶೀನವ ಮಾಡಿದರೆ ಆ ಲಿಂಗಪೂಜಕರಿಗೆ ಮಾಡಿದ ಶಿವದೂತರ 
ದಂಡವೆಂಬುದು (ಬಸವ. ೪೨೩). [೫ಂ.] 

ಶಿವದೊಡಕು (ನಾ). ಶಿವನ ಅಸ್ತಿತ್ವವನ್ನು ವಿವರಿಸಲು ಸಾಧ್ಯವಿಲ್ಲದ ಅನೂಹ್ಮ | 15 
ಸ್ಥಿತಿ : ಕುಜುಹಿಲ್ಲ ಕುಲುಹಿಲ್ಲ ಲಿಂಗವೆಂದೆಂಬರೆ ತೆಆಅಹಿಲ್ಲ ತೆಜಹಿಲ್ಲ ಜಂಗಮವೆಂದೆಂಬರೆ 
ಇದೆ ನೋಡಾ ಶಿವಾಚಾರ ಇದೆ ನೋಡಾ ಶಿವದೊಡಕು (ಬಸವ. ೯೪೮). 

[ಶಿವ 4 ತೊಡಕ್ಕು (ಆ ತೊಡಂಕ್ಕು)] 

ಶಿವದ್ರೋಹಿ (ನಾ). ಶಿವನಿಗೆ ದ್ರೋಹಮಾಡಿದವನು : ಆಯ್ಕೋ ಶಿವನ ಬಾಯ 
ತುತ್ತನಿಂತೊಕ್ಕನೇ ಅಯ್ಕೋ ಶಿವದ್ರೋಹಿಯಾನಿನ್ನು ಬಾಳ್ಪೆನೇ (ಅರಿರ.ದೇ. ೧೭೭-೪); ಮೃಡನ |20 
ಬೋನವನಿಂತು ತುಡುತಿಂದನು ಶಿವದ್ರೋಹಿ ಕಡುದುರುಳನಿವನು €ಬಹಪು. ೨೪-೫೬). 

[ಸಂ. ಶಿವದ್ರೋಹಿನ್‌) 

ಶಿವಧರ್ಮ (ನಾ). ವೀರಶೈವ ಧರ್ಮ : ಶಿವಧರ್ಮವ ಕೆಡಿಸಿದವನು ಅಧರ್ಮಕ್ಕಿಳಿವನು 
ಕೂಡಲಸಂಗಮದೇವ ಸಾಕ್ಷಿಯಾಗಿ (ಬಸವ. ೬೨೫) ; ಶಿವಧರ್ಮಪಥಕುಮುದ 

ಸಮುದಯವಿಧು ಚರಪ್ರಾಣಿ ಬಸವ ಪರಸಮಯಗಜಸಿಂಹನೆಂಬುದು ಪುರಾತನ ಸೂಕ್ತಿ |25 


ಶಿವನಿ "ಸೀವನ್ನಿ' ನೋ. 

ಶಿವನ್ಮಿ "ಸಿವನಿ' ನೋ. 

ಶಿವನಿಲೆ (ನಾ). ಮೋಕ್ಸಪದವಿ; ಮುಕ್ತಿಸ್ವಾನ: ಚನ್ವದೇವಾಚಾರ್ಯನಾಮನ್‌ 
ಉದಿತಶ್ರೀಕಟ್ವಪ್ಪಿನುಳ್ಳೇ ರಿಷಿಗಿರಿಶಿಲೆಮೇಲ್ನೋನ್ತು ತನ್ಹೇಹಮಿಕ್ಕಿ ನಿರವದ್ಮನ್ನೇಟ್‌ 
ಸ್ವರ್ಗ್ಗಂ ಶಿವನಿಲೆ ಪಡೆದಾನ್ಸಾಧುಗಳೂಜ್ಕಮಾನನ್‌ (ಎಕ. 11, ೮೪-೪; ಸು. 700). 

[ಶಿವ 4 ನಿಲೆ (ಆ ನೆಲೆ,)] 

ಶಿವನೆ "ಸಿವನೆ' ನೋ. 

ಶಿವನ್ನಿ `ಸೀವನ್ನಿ' ನೋ. 

ಶಿವಪಥ (ನಾ). ಮೋಕ್ಷದ ದಾರಿ ; ಮುಕ್ತಿಮಾರ್ಗ : ಶಿವಪಥವೊಲ್ಲದವರೊಡ 
ನಾಡದಂತೆ ಅನ್ಕಜಾತಿಯ ಸಂಗವ ಮಾಡದಂತೆ ಎನ್ನ ಪ್ರತಿಪಾದಿಸು ಕೂಡಲಸಂಗಮದೇವಾ 
(ಬಸವ. ೨೬೩) ; ವಿಗತಾಳೋಕಂ ಶಿವಪಥವಿಗಳಿತಮೆನಿಸಿದ ಜನಕ್ಕೆ ಕೃತಸನ್ಮಾರ್ಗಾನು 
ಗತೋಪದೇಶದಿಂದೀ ಜಗದೊಳ್‌ ನೀನಾದೆ ನಾಥ (ಚಂದ್ರಪು ೫-೨೯). (ಸಂ. 

ಶಿವಪದ (ನಾ). ೧. ಶಿವನ ಪಾದ, - ಚರಣ : ಶ್ರೀಮತ್‌ ಅಅವವ್ವಗೆಯ ಜೋಗಿ 
ಮಯಂ ಶಿವಪದಪಂಕಜಬ್ರಮರನೀಸ್ವರದಾಸಿ ಸಾಸನಮನಿ(ಜ್‌]ಸಿದಂ (ಸೌಣಇ. 7೦೬. 
೩೮-೩೭; 1058); ಶಿವಪದಭಕ್ತಿಯೆ ತಾಯ್ದ್ವನೆ ನವರಸದೆಡೆ ಲಕ್ಷ್ಮ ಲಕ್ಷ್ಮಣಂಗಳ 
ನೆಲೆಯಾಯ್ತವನಿಗೆ (ಶ್ರಿವುವಿ. ೧-೩೮); ಇವನಂತೆ ಶಿವಪದದಂದುಗೆಧ್ವನಿಗೇಳ್ವ ಕಿವಿಗೇಳ್ವ 
ಕಿವಿಗಳ ಪಡೆದವರಾರ್‌ (ತ್ರಿಭುತಿ. ೨೫-೩೮). ೨. ಮೋಕ್ಷ; ಮುಕ್ತಿ :ಕಾರ್ಯಮೆಮಗಿದುವೆ 
ಶಿವಪದ ಪರ್ಯಂತಂಬರಮುಮೋಘಮುದ್ಧರಿಸುಗೆ ತಾತ್ತರ್ಯದಿನರ್ಹತ್ವಿದ್ದಾ 
ಚಾರ್ಯೋಪಾಧ್ಯ್ಕಾಯ ಸರ್ವಸಾಧುಗಳೆಮ್ಮಂ (ಆದಿಪು. ೧-೬). [ಸಂ.] 

ಶಿವಪಸಾಯ (ನಾ). ಈಶ್ವರನ ಪ್ರಸಾದ, - ಅನುಗ್ರಹ : ಜೋಳದ ರಾಶಿಯಂ 
ಶಿವಪಸಾಯದ ನಿರ್ಮಳದಿವ್ಮದೃಷ್ಟಿಯಿಂ ಮೇಳಿಸಿ ನೋಡೆ ಪೊಚ್ಚಪೊಸ ಮುತ್ತಿನ 
ರಾಶಿಯದಾಗೆ (ವೃಷಎ. ೬-೨೨). [ಶಿವ 3- ಪಸಾಯ] 

ಶಿವಪಸಾಯತ (ನಾ): ಈಶ್ವರನಿಂದ ಅನುಗ್ರಹೀತವಾದುದು : ಶಿವನಾಗ 
ಮಯ್ಯಂಗಖಿಳತನುವೆರಸಿ ವಂದಿಸುತ್ತವೆ ಶಿವಪಸಾಯತವೆಂದೆನಿಪ ಶಸ್ತ್ರಕ್ಕೆ ಹಸ್ತಂ 


30 | ಸಂಧಿಸುತ್ತಂ ಸರಸವಾಡುವ ಹಾಂಗೆ ಲಾಲಿಸುತ (ಬಸಪು ೫೭-೮೧). 


(ರಾಘಚ. ೮-೩೫). ([ಸಂ.) 

ಶಿವಧರ್ಮಪುರಾಣ (ನಾ). ಹದಿನೆಂಟು ಉಪಪುರಾಣಗಳಲ್ಲಿ ಒಂದು: 
ಸನತ್ಕುಮಾರಪುರಾಣ ನಾಠಸಿಂಹಪುರಾಣ ನಂದಿಪುರಾಣ ಶಿವಧರ್ಮಪುರಾಣ . . . 
ಭಾರ್ಗವಪುರಾಣವೆಂಬವೇ ಆಯಾಯ ನಾಮಧೇಯಮುಳ್ಳವರಿಂ ನಿರೂಪಿತಂಗಳಾದ 
ಹದಿನೆಂಟು ಉಪಪುರಾಣಂಗಳು (ಎವೇಕ. ೯). [ಸಂ.] 

ಶಿವಧಾತು (ನಾ). ೧. ಪಾದರಸ; ಪಾರದ . ೨. ಅಮೃತಶಿಲೆ ; ಹಾಲುಗಲ್ಲು: 
ಸೃಟಿಕ, ಗೋಮೇದ, ಅಕೀಕ, ಶಿವಧಾತು ... ಇವು ಸಿಲಿಕದ ... ರೂಪಾಂತರಗಳಿರುತ್ತವೆ 
(ಮುಂಬಯಿ. ೬-೪೬). [ಸಂ.] 

ಶಿವಧೋ (ಅ). ಆರ್ತತೆಯಿಂದ ಶಿವ ಶಿವ ಎಂದು ಮೊರೆಯಿಡುವ ಒಂದು 
ಶಬ್ದ : ಶಿವಧೋ ಎನುತ್ತ ಅಡಸಿ ಬಸವಂ ಸುತ್ತಿ ಮುತ್ತಿ ಗೋಳಿಡೆ (ಹಚಕಾ. ೩-೬೫) ; 
ಸಂಗರಬಾಧೆಗಳ್ಳಿ ಶಿವಧೋ ಎನುತಿರ್ದನದೊರ್ಬ ಭೂಸುರಂ (ದಶಕು. ೫-೪೭). 
“ಅವಿಧೋ' ಪರಾ. 

ಶಿವಧೋ ಶಿವಧೋ, ಶಿವಧೊ ಶಿವಧೊ (ದ್ವಿರುಕ್ತಿ) : ಸಂಸಾರವೆಂಬ ಬಲೆಯಲ್ಲಿ 

ಸಿಲುಕಿದೆನಯ್ಕಾ . . . ಹುರುಳಿಲ್ಲ ಹುರುಳಿಲ್ಲ ಕೂಡಲ ಸಂಗಮದೇವಾ ಶಿವಧೋ 
ಶಿವಧೋ (ಬಸವ. ೧೩); ನಿಮ್ಮ ಕಾಣದೆ ಕಣ್ಣಡಕದ ಕಣ್ಣಿನಂತೆ ಕಣ್ಣಿನಿಸಿ ಕೆಟ್ಟೆನಯ್ಮ 
ಶಿವಧೊ ಶಿವಧೊ (ಆದವ. ೧೫-೩೨). (ಶಿವ * ಉಧೋ?) 

ಶಿವಧ್ಯಾನ (ನಾ). ಈಶ್ವರನನ್ನು ಕುರಿತ ಧ್ಯಾನ : ಶಿವಧ್ಕಾನರಕ್ತಂ ಶಿವಜ್ಞಾನಯುಕ್ತಂ 

. ಶಿವಪ್ರಾಣಿಯೊಲ್ಲೊಪ್ಪಿದಂ ಮಾದಿರಾಜಂ (ವೃಷವಿ. ೧೧-೫). ([ಸಂ.1 

ಶಿವನಕಡ್ಲೆ (ನಾ). ೧. ಒಂದು ಬಗೆಯ ಸಸ :""ಅಂಟುತೊಗರಿ, ಬಾಲರಾಕ್ಷಸ, ಶಿವನ 

ಕಡ್ಲೆ, ಚಿಟ್ಟಾಮುಟ್ಟಿಗಿಡ'' (ಸಸ್ಮನಿ. ೧೦೨). ೨. ಒ೦ದು ಬಗೆಯ ಸಸ : (8. 
(< ಶಿವ 4 ಕಡ್ಲೆ (ಆ ಕಡಲೆ)) 


[ಶಿವ 3- ಪಸಾಯತ («ಆ ಪಸಾಯ್ತ)] 

ಶಿವಪಾದೋದಕ (ನಾ). [ವೀಶೈ] ಶಿವಲಿಂಗಕ್ಕೆ ಅಭಿಷೇಕ ಮಾಡಿದ ನೀರು : 
ಶಿವಪಾದೋದಕಬಿಂದುಗಳವೆ ಶಿರದೊಳ್ತಳೆದ ಮೌಕ್ತಿಕದ ಜಾಲಿಕೆಯಂದವನೀಯೆ 
(ತ್ರಿಪುವಿ. ೧೭-೧೧೭). ([ಸಂ.) 

ಶಿವಪುರ (ನಾ). ೧. ಶಿವನು ನೆಲಸಿರುವ ಪುಣ್ಯಕ್ಷೇತ್ರ : ಭವನಂ ಶಿವಭವನಂ 
ಗಳೂರೆಲ್ಲ ಶಿವಪುರಂ ವಿವಿಧ ಜನವೆಲ್ಲ ಶಿವಭಕ್ತರ್ನಿರಂತರಂ (ಮಾದರ.ದೇ. ೩೧೭-೧೭); 
ಪಲವು ಶಿವಪುರಂಗಳಂ ಪೊಕ್ಕು ಸಲುಗೆಯಿಂ ಬೇಡುತುಂ . . . ತಿರುವಾರೂರ್ಗೆ 
ನಡೆತಪ್ಪಾಗಳು (ನಂಬರ. ೮-೭೭). ೨. ಈಶ್ವರನ ನೆಲೆ ; ಕೈಲಾಸ : ಶಿವಪುರಕೆ 
[ಪಾಠಾಂ. ಶಿವನ ಪುರಿಗಾಗಿ] ಬಾಲಕಂ ತಾ ಪೋದಂ (ಬಸಪು ೨೫-೧೧). (ಸಂ.) 

ಶಿವಪುರಾಣ (ನಾ). ಹದಿನೆಂಟು ಮಹಾಪುರಾಣಗಳಲ್ಲಿ ಒಂದು : ಶಿವಮಠ 
ದೂಳುಚ್ಚರಿಪ ಶಿವಪುರಾಣಂಗಳಂ . . . ತೋಯುತುಂ (ನಂಬರ. ೯-೧೦೧). [ಸಂ.) 

ಶಿವಪೂಜೆ (ನಾ). ೧. ಈಶ್ವರನ ಆರಾಧನೆ : ನಡೆತಂದಳ್‌ ಶಿವಪೂಜೆಗೆಂದಗಜೆ 
ಪುಷ್ಪವ್ರಾತಮಂ ಕೊಂಡು ಸಂಗಡದೊಳ್‌ ಬರ್ಪ ಎಲಾಸಿನೀನಿಕರದಿಂ (ಗಿರಿಕ. ೮-೪೧); 
ಶಿವಪೂಜೆಗೆ ತಂದಲರ್ಗಳನವನಿಗೆ ಕರಿ ಚೆಲ್ಲಿತಕಟ (ತ್ರಿಪುಎಿ. ೨೨-೨೦); ಶಿವಪೂಜೇಲಿ ಕರಡಿ 
ಬಿಟ್ಟ ಹಾಗೆ (ಗಾದ). ೨. [ವೀಶೈ] ಇಷ್ಟಲಿಂಗದ ಪೂಜೆ : ಶಿವಪೂಜೆ ಮಾಡದಿದ್ದರೆ 
“ಮಾದರಸ'ರಿಗೆ ಊಟವೇ ಸೊನ್ನೆ (ಬೆಳುವು. ೭೭). [ಸಂ. ಶಿವಪೂಜಾ] 


35 


40 


ಶಿವಪ್ರಸಾದ 


ಶಿವಪ್ರಸಾದ (ನಾ). ಶಿವನಿಗೆ ಅರ್ಪಿಸಿ ಪಡೆದ ನೈವೇದ್ಕ: ಇಲ್ಲಿ ಉಂಟೆ 
ಶಿವಪ್ರಸಾದವನಲ್ಲಿ ಚಂಡೇಶಂಗೆ ಗೌರೀವಲ್ಲಭಂ ಕೊಟ್ಟಂದವಂ ನೀವಲ್‌ಯದಡೆ ಕೇಳಿ 

ಆ ಮಹಾನುಭಾವಂ ಮಿತವಚನಸಮೇತಂ ಶಿವಪ್ರಸಾದ 
ಸುಧಾಸ್ವಾದನಂಗೆಯ್ದು (ರಾ೫ಶೇ. ೧೩ -೧ವ). [ಸಂ.) 

ಶಿವಪ್ರಸಾದಿತ (ಗು). ಶಿವನಿಂದ ಅನುಗ್ರಹೀತವಾದ : ತದ್ಗ ಹಮಂ ಪೊಕ್ಕು 
ಶಿವಗಣಪದಾಂಬುವಿಂ ಮಂಗಳಮಜ್ಜನಂಗೈದು ಪ್‌ ದಿವ್ಯಪ್ರಸಾಧನಮಂ 
ತಳೆದು (ವೃಷವಿ. ೫-೧೫ ವ). (ಸಂ.] 

ಶಿವಪ್ರಾಣಿ (ನಾ). ಶಿವನನ್ನು ಪ್ರಾಣವೆಂದು ತಿಳಿದವನು; ಲಿಂಗವಂತ; 
ಶಿವಶರಣ : ಶಿವಪ್ರೇಮಧಾಮಂ ಶಿವಾನಂದಭೂಮಂ ಶಿವಪ್ರಾಣಿಯೊಲ್ಲೊಪ್ಪಿದಂ 
ಮಾದಿರಾಜಂ (ವಷವ. ೧-೫). "ಜಂಗಮಪ್ರಾಣಿ' ಪರಾ. (ಸಂ. ಶಿವಪ್ರಾಣಿನ್‌] 

ಶಿವಪ್ರೇಮ (ನಾ). ಶಿವನ ಬಗೆಗಿರುವ ಅನುರಾಗ, - ಬಕ್ತಿ : ಭಕ್ತಿಯೆಂಬ 
ನಿಧಾನವ ಸಾಧಿಸುವರೆ ಶಿವಪ್ರೇಮವೆಂಬಂಜನವನೆಚ್ಚಿಕೊಂಬುದು 
ಶಿವಪ್ರೇಮಧಾಮಂ . . . 


(ಬಸಪು. ೫೮-೩೧); 


(ಬಸವ. ೨೪೩); 
ಶಿವಪ್ರಾಣಿಯೊಲ್ಲೊಪ್ಪಿದಂ ಮಾದಿರಾಜಂ (ವೃಷಎ. ೧೧-೫). 
(ಸಂ. ಶಿವಪ್ರೇಮನ್‌] 

ಶಿವಬಟ್ಟೆ (ನಾ). ಈಶ್ವರನನ್ನು ಅರಿಯುವ ಮಾರ್ಗ ; ಶರಣರ ಹಾದಿ : 
ಶಿವಬಟ್ಟೆಯೊಳೆನ್ನನು ಇರಿಸಯ್ಕಾ ಹರನೇ ಹೊಲಬುಗೆಟ್ಟೆನು ಬಟ್ಟೆಯ ತೋಟಯ್ಕಾ 

(ಶಿವ + ಬಟ್ಟೆ) 

ಶಿವಬೀಜ (ನಾ). ಶಿವಭಕ್ತನಿಂದ ಜನಿಸಿದವನು : ಆದಿಯಲ್ಲಿ ಶಿವಬೀಜವಲ್ಲದವರಿಗೆ 
ವೇದ್ಯವಾಗದು ಶಿವಜ್ಞಾನ ಶಿವಭಕ್ತಿ ಲಿಂಗಸ್ಥಳವಳವಡದು (ಬಸವ. ೮೪೬೮). [ಸಂ.) 

ಶಿವಬೀಜಾಕ್ಟರ (ನಾ). ಪಂಚಾಕ್ಷರೀಮಂತ್ರ: ಶಿವಬೀಜಾಕ್ಷರದಿಂದಂ ದಿವಿಜಾಳಿಗೆ 
“ಬಸಿ ಬೇನೆ ಜವನೂರ ಲಯಂ ಭವರೋಗಂ ಕ್ಷಯಮಪ್ಪುದು (ಹಮ್ಮಾರ. ೭-೪೫). [ಸಂ.) 


(ಬಹವ. ೬೩). 


ಶಿಮ್ರತಿ (ನಾ). ಶಿವೋಪಾಸನೆಯ ವ್ರತವನ್ನು ಹಿಡಿದವನು; ಶಿವಭಕ್ತ: ಒಸೆದು 
ಶಿವಲಿಂಗಮಂ ಪೂಜಿಸುವ ಶಿವಬ್ರತಿಗೆ ಭಕ್ತಿಯಂ ಮಾಳ್ಪ ಜಗಕ್ಕೆಸೆಯೆ ಶಿವಾಲಯಮಂ 
ಮಾಡಿಸುವಂಗೆ ನೊಳಂಬವಟ್ಟಮೆಂಬುದು ಬರಿದೇ (ಸೌಇಇ. 7೧. 

[ಆ ಸಂ.ಶಿವವ್ರತಿನ್‌] 

ಶಿವಬ್ರಾಹ್ಮಣ (ನಾ). ಶಿವಭಕ್ತನಾದ ಬ್ರಾಹ್ಮಣ ; ಆರಾಧ್ಮ ಬ್ರಾಹ್ಮಣ 
ಪುರದ ಪಲಂಬರು ಶಿವಬ್ರಾಹ್ಮ(ಣ)ರ ಪೆಸರ್ಗೊಂಡೊಡೆ ಕೇಳದಂತಿರ್ಪ ಪರವೆಯರು 
ನಿಮ್ಮಡಿಗಳ ನಾಮಗ್ರಹಣಂಗೊಳಲೊಡನಂತಂತೆ ಪುಳಕಿಸುತೆ ತಲೆವಾಗಿ ಲಜ್ಜಿತೆಯಾಗಿರಲ್‌ 

[ಸಂ.) 

ಶಿವಭಕ್ತ (ನಾ). ೧. ಪರಮೇಶ್ವರನಲ್ಲಿ ಭಕ್ತಿಯುಳ್ಳವನು. ೨. [ವೀಶೈ] 
ಶಿವದೀಕ್ಷೆಯನ್ನು ಪಡೆದವನು;ಲಿಂಗವಂತ; ವೀರಶೈವ : ಎನ್ನಿಂದ ಕಿಲಿಯರಿಲ್ಲ 
ಶಿವ(ಪಾಠಾಂ.ಲಿಂಗ। ಭಕ್ತರಿಂದ ಹಿರಿಯರಿಲ್ಲಾ ನಿಮ್ಮ ಪಾದಸಾಕ್ಷಿ 
ಶಿವಭಕ್ತನಾದಡೆ ಹೇಂಗೆ ತಾ ಶಿವಭಕ್ತನಂ ಕೊಂದ (ಬಸಪು.೨೫-೨೨): ಶಿವಭಕ್ತ 
ಕೊಳಲೂದುವ ರವದೊಳ್ಳಿಗೆ ಸೋಲ್ತು ಮೂರ್ಛೆಯಿಂ ಬಿದ್ದಂ (ಶ್ರಿಪುವಿ. ೧೫-೧೯). [ಸಂ.] 

ಶಿವಭಕ್ತಿ (ನಾ). ಈಶ್ವರನಲ್ಲಿಟ್ಟಿರುವ ನಿಷ್ಠೆ ,- ಶ್ರದ್ದೆ : ಎಂತೋ ಶಿವಭಕ್ತಿಯ 
ನಾನುಪಮಿಸುವೆನಯ್ಕಾ ಶಿವಭಕ್ತಿಗಿಕ್ಕೆದಾಣಂ ಶಿವಭಕ್ತರ ಜನ್ಮಭೂಮಿ 
ಶಿವಭಕ್ತರ ಸದ್ಭವನಂ ತಾನೆನಿಸುತ್ತೊಪ್ಪುವ ಕಾರಿಯಕಾಲಿಗಾವ ಪುರವೆಣೆ ಧರೆಯೊಳ್‌ 
(ತ್ರಿಪುವಿ. ೬೯-೩).  [ಸಂ.] 

ಶಿವಭಜನೆ (ನಾ). ಪರಮೇಶ್ವರನ ಸ್ತುತಿ; ಶಿವನ ಸ್ತೋತ್ರರೂಪವಾದ 
ಹಾಡು: ಶಿವಭಜನೆಗವಸರಮನಾ ರವಿ ಕಾಣದೆ ಪಿಡಿದು ಕಮಳಮಂ ತಿರುಗುವನು 
(ವೃಷನಿ ೨೯-೮೪). [ಸಂ. ಶಿವಭಜನ] 

ಶಿವಭವನ (ನಾ). ೧. ಈಶ್ವರನ ನಿಲಯ: ಎಮೆಯಿಕ್ಕಲಿಂಬಿಲ್ಲದಿರ್ಪ ಶಿವಭವನದಿಂ | 
ಕ್ರಮದಿಂದೆ ಮಿಗೆ ಮೇಖೆವ ಶಿರುನಾಳ್ಗಳೊಪ್ಪದಿಂ ಸರ್ವದೆಸೆಗಂ ಪರೆದು 
(ತಿರಾರ. ದೇ. ೨. ನರಿಯ ವಾಸಸ್ತಾನ. ೧, ೨: ಆ ಕಾನನ ಚಂದ್ರ 
ಸೂರ್ಯಾವಾಸ ಮತ್ತಾ ಕಾನನ ಶಿವಭವನ 
ಭೂಕಾಂತನ ಕಣ್ಣೆಸೆಯೆ (ಜೀವಂಸಾಂ. ೨೦-೪). ([ಸಂ.] 


೪೯-೬೨: ಸು. 1076). 


(ನಂಬರ. ೧೧-೧೮). 


(ಬಸವ. ೩೩೪); 


(ಬಸವ.೪೩); 


೨-೫). 


೮೧೨೮ 


ಆ ಕಾನನ ಹರಿಕೌಶಿಕವನೆಯಂತೆ | 45 


ಶಿವಯೋಗ 


ಶಿವಭಾವ (ನಾ). ೧. ಮಂಗಳವನ್ನುಂಟುಮಾಡುವ ಮನಸ್ಸು, - ಚಿತ್ತವೃತ್ತಿ: 
ಶಿವನಡೆ ಶಿವನುಡಿ ಶಿವನೋಟ ಶಿವಭಾವ . . . ಶಿವಶರಣರ ಸಂಗ ಇವನೆ ಕರುಣಿಸಿ 
ಬದುಕಿಸಯ್ಯ ಎನ್ನ (ಅಖಂಡೇ . ೧೪೮-೧೪೩). ೨. ಶಿವನ ಸ್ವರೂಪ ಡಿ ಶಿವತ್ವ: ಜೀವನ 
ಸ್ವಾಭಾವಿಕಸ್ತಿತಿ ಜೀವಭಾವ ; ಅವನ ವಾಸ್ತವಿಕಸ್ಥಿತಿ ಶಿವಭಾವ (ಶಕ್ತಿವಿ. ೬೧). [ಸಂ.) 
5 |ಶಿವಮಂತ್ರ (ನಾ). ಈಶ್ವರನನ್ನು ಸ್ತುತಿಸುವ ಸ್ತೋತ್ರಭಾಗ ; ಪಂಚಾಕ್ಷರಿ 
ಮಂತ್ರ : ಶಿವಮಂತ್ರದೋಲೆ ಬೈಲಿಗೆ ಕವಿಯಲ್‌ (ಶ್ರಿಪುವಿ. ೩೩-೬೬) ; ವಿಭೂತಿಯನು 
ಧರಿಸಿ ಶಿವಮಂತ್ರವ ಜಪಿಸಿರ್ದವರ ಕಂಡು (ನನ್ನಚಾ. ೫-೮೩). [ಸಂ.] 
ಶಿವಮಂದಿರ (ನಾ). ಈಶ್ವರನ ಆಲಯ, - ದೇವಸ್ಥಾನ : ಶಿವಮಂದಿರದೊಳ್ಳು 
ಪಿರಿದು ಪೊಗಲಟಲ್ಕದನಹಿರಾಜಂಗಮರಿದು (ಶಾಂತಿಪು ೩-೬ ರಗಳೆ) ; ನರಪತಿ ಧರೆಯೊಳ್‌ 


10| ಶಿವಮಂದಿರಮಂ ಸಮೆಯಲ್ಲೆ (ಶ್ರಿಪುವಿ. ೨೧-೫). ([ಸಂ.] 
ಶಿವಮಠ (ನಾ). ವೀರಶೈವಗುರುಗಳ ವಾಸಸ್ಥಾನ : ಶಿವಮಠದೊಳುಚ್ಚರಿಪ 
ಶಿವಪುರಾಣಂಗಳಂ . . . ತೋಹುತುಂ (ನಂಬರ. ೯-೧೦೧). [ಸಂ.) 


ಶಿವಮತ (ನಾ). ಶೈವಧರ್ಮ : ಜಿನಮತಮಂ ಶಿವಮತಮಂ ಘನವೆಂಬುದನಣ್‌ೌವೊಡೆ 


(ತ್ರಿಪುವಿ. ೩೩-೫೮) ; ಶಿವಮತವಾರ್ಧಿವರ್ಧನಶಶಾಂಕನಂ . . . ಕುವರನನೀಗಳಿನ್ನ 
15 ಬಗೆಯುಂ ಬಯಸಿರ್ದಪುದು (ರಾಜಶೇ. ೩-೭೧). ([ಸಂ.1 
ಶಿವಮಲ್ಲಿ (ನಾ). ೧. ಒಂದು ಬಗೆಯ ಸಸ್ಮ ; ಕೊಕ್ಕರೆಹೂವಿನ ಗಿಡ : 


""ಶಿವಮಲ್ಲೀ, ಪಾಶುಪತಃ, ಏಕಾಷ್ಠೀಲಃ, ಬಕಃ, ವಸುಃ - ೫ ಬಕಪುಷ್ಟದ ಹೆಸರು'' 

೨. ಒಂದು ಬಗೆಯ ಸಸ್ಕ; ನೀಲಿಗಿಡ : ಶಿವಮಲ್ಲಿ, 
ನೀಲಮಲ್ಲಿ, ಕೊಗ್ಗೆ (ಮೃಣಿಗಿ. ೪೫-೮೯೭). ೩. ಒಂದು ಬಗೆಯ ಮರ; ಅಗಸೆ. 

[ಸಂ. ಶಿವಮಲ್ಲೀ) 

ಶಿವಮಾರ (ನಾ). ಒಬ್ಬಾತನ ಹೆಸರು; ೪ ಕರ್ನಾಟಕದ ಅರಸು ಮನೆತನ 
ಗಳಲ್ಲೊಂದಾದ ಗಂಗವಂಶದ ಒಬ್ಬ ರಾಜ: ವಿಜಯಸಂವತ್ಸರ ಇಪ್ಪದಾ 
ಎಣ್ವನೆಯೊಳು ಶಿವಮಾರ ಕದಮ್ಪೂರ ಆಳೆ (ಎಕ. x, ಕೋಲಾರ. ೬-೨: 753); ಸ್ವಸ್ತಿಶ್ರೀ 
ಶಿವಮಾರ ಪೃಥುವೀರಾಜ್ಯಂಕೆಯೆ ಪುನ್ನಾಡಲುಸಾಸಿರಕ್ಕೆ ಎಜೆಯರ್‌ ನೆಲ್ಲಕ್ಕಿ ಸೊಲ್ಲಿಗೆ 
ಬಿಟ್ಟು (ಎಕ. 1. ನಂಜನ.೨೬-೧ ; ಸು. 810). "ಸೈಗೊಟ್ಟಿ' ಪರಾ. (ಸಂ.] 

ಶಿವಮಾರಗಾವುಂಡ (ನಾ). ಒಬ್ಬಾತನ ಹೆಸರು : ಎಡೆನಾಡ ಪಿರಿಯ ಹೊಟ್ಮದ 

| ಪನ್ನಿರ್ಬರಂ ಒಲಭರ ಶಿವಮಾರಗಾವುಣ್ಣರ ಮಗಂ ಅಯ್ಕಪಗಾವುಣ್ಣನುವಿಲ್ಲು 

[ಶಿವಮಾರ 3- ಗಾವುಂಡ (ಆ ಗಾಮುಂಡ)] 

ಶಿವಮಾರಮ್ಮ (ನಾ). ಒಬ್ಬಾತನ ಹೆಸರು :ಪುತ್ತೂರುಡ ಶಿವಮಾರಮ್ಮಂದುಣ್ಣಗೆರ್ಗ್ಗಂ 
ನಲ್ಲತ್ತೂರೊಡೆ ಒಗ್ಗಮನೆ ಬಳೆಗಮುಂ ಆಯ್ದುಮ್ಪು ಮೆದಕಲನಿಯು ಎಟ್ರ್ಬುಮ್ಸು 
ಬಳೆ ತೊಟ್ಟಪಟ್ಟು ಬ್ರಹ್ಮದೇಯಂ ಕೊಟ್ಟೋದು (ಎಕ. ೫. ಕೋಲಾರ. ೨೩೧ -೩ ; ಸು. 8೧07). 

[ಶಿವಮಾರ 4 ಅಮ್ಮ] 
| ಶಿವಮಾರ್ಗ (ನಾ). - ಶಿವಬಟ್ಟೆ : ಇದು ಚೇರಮಾಂಕಭೂವರನ ಚಾರಿತ್ರ ... 
| ಸದಮಲಾನಂದನಂದನಚೈತ್ರ ಶಿವಮಾರ್ಗದೆ ಚರಿಸುವ ಭಕ್ತಜನಮಿತ್ರ (ತಿಭುತಿ.೧-೨೨). 
[ಸಂ.] 

ಶಿವಮೂರ್ತಿ (ನಾ). ಶಿವನ ವಿಗ್ರಹ, -ರೂಪ : ದೇವಗಣತತಿಯೊಳಗೆ ಶಾಂತಾರ್ಕ 

| | ಕೋಟಿ ಪ್ರಭಾಪುಂಜದಿಂ ಬೆಳಗೆ ಮುಂತೆ ಶಿವಮೂರ್ತಿ ಜಗವೆಲ್ಲಲೊಳು ತೊಳತೊಳಗೆ 

| (ನಂಬರ, ೭ ೧೨೪). ([ಸಂ.) 

| ಶಿವಯಗವುಂಡ (ನಾ). ಒಬ್ಬಾತನ ಹೆಸರು : ಅಧಿಕರಿಗವುಣ್ಣನೂ ಚರಮಗವುಣ್ಣನು 

ಮುವರುಮಿಟ್ಟು ಇಗ್ಗಲಿಯೂರಾಗವತೆಯ ವಿಡಿಸಿದ 


(ಸಿದ್ಧಾಂತಿ. ೧೩೧). 


25 


(ಎಕ.॥, ನಂಜನ. ೧೮೩-೫ ; 977). 


30 


35 


[4 


ಶಿವಯಗವುಣ್ದ್ಣನು 
(ಎತ. (ಟಿ, ನಂಜನೆ. ೧೩೮-೫) ಆನೆಯ ಶತ”). 
(ಶಿವ * ಅಯ, (€ ಆಯ್ಕ) * ಗವುಂಡ (ಆ ಗಾಮುಂಡ)] 
ಶಿವಯೋಗ (ನಾ). ೧. ಶುಭಯೋಗ : ಭಾದ್ರಪದಬಹುಳ ಶ್ರೀಯೇಕಾದಶಿ ಆದಿವಾರ 
ಪುಸ್ಮನಕ್ನತ್ರಶಿವಯೋಗಬಾಲವಾಕರಣದಂದು (ಎಕ ॥೪. ಹೆಗ್ಗಡ. ೨೫-೧೦; 1212). 
೨. [ವೀಶೈ] ಶಿವನೇ ಪರತತ್ವವೆಂಬ ಸಾಧಕನ ಚಿಂತನೆ, - ಧ್ಯಾನ: ಇಹಪರ 


ಬೇದಾಭೇದವ ತಿಳಿದು ಶೈವಮಾರ್ಗದಷ್ಟಾಂಗಯೋಗವನುಳಿದು ವೀರಶೈವ 


ವೆಂಬ 


ಶಿವಯೋಗಿ 


ಶಿವಯೋಗಸಂಪನ್ನನಾಗಿ ಭಕ್ತಿ ಜ್ಞಾನ ವೈರಾಗ್ಯದಲ್ಲಾಚರಿಸಿ . . . ಬದುಕಿದೆ ಕಾಣಾ 

- ಸುಖದಿಂ ಶಿವಯೋಗ ನಿದ್ರಾಮುದ್ರಿತ 
ಭದ್ರಾಂಗನಾಗಿರಲೊಡಂ (ಹಮ್ಮಾರ. ೨-೯೨೦) ; ಶಿವಯೋಗ ಸುಖಮನಾಳ್ತೊಪು ವ 
ಮಾದಾರ್ಯನ ಮರುಳ್ವಲಾರ್ತುದೆ ಸಾಮ್ರಾಜ್ಮವಿಶೇಷ ಸುಖಂ (ವೃಷವಿ. ೧೧-೬). [ಸಂ.] 

ಶಿವಯೋಗಿ (ನಾ). ಶಿವಯೋಗದಲ್ಲಿ ನಿರತನಾದವನು : ಅಂತೂರ್ಪ 
ಶಿಲೆಯಾಂಡಾಖ್ಕ ಶಿವಯೋಗಿ ನಿಜದೇಹದೊಳ್‌ ಶಿವಗೃಹಮಂ ವಿರಚಿಪೆನೆಂ 
ದುದ್ಕೋಗಿಸಿರಲ್‌ (ಶ್ರಿಪುವಿ. ೨೧-೫ ವ); ಶಿವಯೋಗಿ ನಾರದಮುನೀಶ್ವರನುಸುರ್ದನಿಂತೆಂದು 

[ಸಂ. ಶಿವಯೋಗಿನ್‌] 

ಶಿವರಸ (ನಾ). (ಮೂರು ದಿವಸಗಳಷ್ಟು ಹಳೆಯದಾಗಿ) ಹುಳಿ ಬಂದಿರುವ 
ಅನ್ನದ ಗಂಜಿ, - ಅಂಬಲಿ : ಶರಣಪಥ ತನಗುಳ್ಳರೆ ಶಿವಭಕ್ತರ ಮನೆಯ ಶಿವರಸವ 
ಪಂಚಾಮೃತವ ಮಾಡಿಕೊಳ್ಳಬೇಕು (ಬಸವ. ೬೭೨). [ಸಂ.1 

ಶಿವರಾತ್ರಿ (ನಾ). ಮಾಘಮಾಸದ ಕೃಷ್ಣಪಕ್ಷದ ಚತುರ್ದಶಿಯ ರಾತ್ರಿ ಮತ್ತು 
ಶಿವನ ಪ್ರೀತ್ಕರ್ಥವಾಗಿ ಅಂದು ಆಚರಿಸುವ ವ್ರತೋಪವಾಸ : ಅರ್ಚಿಸಲಜೌಯೆ 
ಪೂಜಿಸಲಜ್‌ಯೆ ನಿಚ್ಚನಿಚ್ಚೆ ಶಿವರಾತ್ರಿಯ ನಾ ಮಾಡಲಟ್‌ೌಯೆ (ಬಸವ. ೩೪೧); ಜಿನನೆಂದು 
ಶಿವನೆಂದು ಪೆಸರೀಶಗುಂಟದು ಜಿನರಾತ್ರಿ ಶಿವರಾತ್ರಿಯೆಂದು ಮನುಜರು 
ಮನ್ನಿಸುತಿರ್ದರು (ಭರಚ. ೭೪ -೯೭); ಏಕಾದಶೀ ಮನೆಗೆ ಶಿವರಾತ್ರಿ ಔತಣಕ್ಕೆ ಬಂದ ಹಾಗೆ 
(ಗಾದೆ). [ಸಂ.) 

ಶಿವರಾತ್ರೆ (ನಾ). ಇ ಶಿವರಾತ್ರಿ 


(ಸೌಇಎ., ೧೯೩೨, ಉಡುಪಿ. ೨೮೩-೩೮; 1485); 


(ಮಡಿಮಾ. ೬೧-೮೯); ಭೂಪಂ . . 


(ನವಮೋ. ೧೬-೧೭). 


: ಅಕ್ಕಿ ಮುಡಿ ೪೮ ಶಿವರಾತ್ರೆ ಪೂಜೆಗೂ 

ಶಿವರಾತ್ರೆಯ ಪುಣ್ಮಕಾಲದಲ್ಲಿ . . . 
ಗ್ರಾಮಕ್ಕೆ ವಾಮನಮುದ್ರೆಯ ಕಲ್ಲನ ಚತುಸ್ಸೀಮೆಗೆ ಹಾಕಿಸಿ ಕೊಟ್ಟು (ಎಕ. ೫ (). 
ಗುಂಡ್ಲುಪೇ. ೧೬೮-೫: 1497). [ಇ ಸಂ. ಶಿವರಾತ್ರಿ] 

ಶಿವರಾಮಕಳ್ಳಿ (ನಾ). ಒಂದು ಬಗೆಯ ಕಳ್ಳಿಗಿಡ : ಪಾಪಾಸುಕಳ್ಳಿ, ಶಿವರಾಮಕಳ್ಳಿ, 
ಚಪ್ಪಟೆಕಳ್ಳಿ (ಮೈಔಗಿ ೧೮-೧೧೭೧). [ಶಿವರಾಮ್ನ 3 ಕಳ್ಳಿ] 

ಶಿವರಾಯಿಹೊನ್ನು (ನಾ). (ಚಿತ್ರದುರ್ಗದ ಪಾಳೆಯಗಾರನಾಗಿದ್ದ ಕಡೆಯ 
ಮದಕರಿನಾಯಕನ ಕಾಲದಲ್ಲಿ ಬಳಕೆಯಲ್ಲಿದ್ದ) ಒಂದು ಬಗೆಯ ಬಂಗಾರದ 
ನಾಣ್ಮ : ಬಂಗಾರದ ನಾಣ್ಯಗಳು ವಿಶೇಷವಾಗಿದ್ದವು, ಯಾವುವೆಂದರೆ :- ೧, ಗಬರು 
. * - ೧, ಶಿವರಾಯಿಹೊನ್ನು, ೧,ಬಾದಷಾಯಿಹೊನ್ನು (ಚಿತ್ರವಾ. ೧೦೪). 
[ ಶಿವರಾಯ್ಕಿ (1p €- ಮರಾ. ಶಿವರಾಈ ಎ ಶಿವಾಜಿಯ ಕಾಲದ ನಾಣ್ಕ) *- 
ಹೊನ್ನು ( ಪೊನ್‌)) 

ಶಿವಲಗ್ನ (ನಾ). ಶುಭಲಗ್ನ ; ಮಂಗಳಕರವಾದ ಮುಹೂರ್ತ: ನಾಳೆ ಲಗ್ನಂ 
ದೇವ ತೆಅಹಿಲ್ಲ ಶಿವಲಗ್ನ ಸಾರಾಸನಂ ದೇವ (ನಂಬರ. ೫-೪೮). [ಸಂ.) 

ಶಿವಲಾಂಛನ (ನಾ). ವಿಭೂತಿ, ರುದ್ರಾಕ್ಷಿ ಮುಂತಾದ ಶಿವಾಚಾರದ ಗುರುತು, - 
ಚಿಹ್ನೆ : ಎನಗೊಲಿದು ಶಿವಲಾಂಛನವ ಕೊಟ್ಟ ಕಾರಣವೇನಯ್ಯ ಗುರುವೆ "ಘನವ. ೭-೫). 

(ಸೆಂ. 

ಶಿವಲಿಂಗ (ನಾ). ೧. ಈಶ್ವರನ ಪ್ರತೀಕವೆಂದು ಬಾವಿಸುವ ಕಲ್ಲಿನ ಅಥವಾ 
ಇತರ ಲೋಹದ ಒಂದು ನಿರ್ದಿಷ್ಟ ಆಕಾರ, - ಮೂರ್ತಿ: ಶಿವಲಿಂಗೇಕ್ಷಣ 
ಲೋಲುಪೆ ಶಿವಪ್ರಸಾದಾತ್ರಚಿತ್ತೆ ಶಿವಭಕ್ತೆ (ಗಿರಿಕ೩ ೪೯); ಮಹಾಹಾಟಕೇಶ್ವರನೆಂಬ 
ಶಿವಲಿಂಗಮಿರೆ . . . ಪುಂಡರೀಕಂ ಮಣಿದನು (ಚೈಮಿಭಾ. ೨೪-೧೪). ೨. [ವೀಶೈ] 
ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ 
ಮತ್ತು ಮಹಾಲಿಂಗ ಎಂಬ ಆರು ಬಗೆಯ ಲಿಂಗಗಳಲ್ಲಿ ಒಂದು 
ಆಚಾರಲಿಂಗವಿಡಿದುಗುರುಲಿಂಗವ ಕಾಣಬೇಕು ಗುರುಲಿಂಗವಡಿದು ಶಿವಲಿಂಗವ ಕಾಣಬೇಕು 


ಮ ಮಾ ಮಾ ಮಾ. 


ಅ 
ಆ 


ಶಿವಲಿಂಗವಿಡಿದು ಜಂಗಮಲಿಂಗವ ಕಾಣಬೇಕು (ಅವಚಂ. ೧೬೮-೭೫೭): ಆವ ಕುಲವಾದರೇನು |. 


ಶಿವಲಿಂಗವಿದ್ದವನೆ ಕುಲಜನು (ಬಸವ. ೭೧೭) ; ಬಿಂದುವಾಚಾರ ರಸವೆಂದು ಗುರುಲಿಂಗ 
ಕಳೆಯೆಂದು ಶಿವಲಿಂಗ (ಮನೋವಿ. ೨-೪೨). [ಸಂ.] 
ಶಿವಲಿಂಗಿ (ನಾ). ಒಂದು ಬಗೆಯ ಔಷಧೀಸಸ್ಮ : ಲಿಂಗತೊಂಡೆಬಳ್ಳಿ, ಶಿವಲಿಂಗಿ 


(ಮೈಣಗಿ. ೧೪-೨೫೯). [ಆ ಸಂ. ಶಿವಲಿಂಗಿನೀ./ ಹಿಂ. ಶಿವಲಿಂಗೀ] 


೮೧೨೯ 


ಶಿವಶರಣ 


ಶಿವಲಿಂಗೈಕ್ಕ (ನಾ). ಶಿವಲಿಂಗದಲ್ಲಿ ಬೆರೆತವನು, - ಐಕ್ಕನಾದವನು : 
ತನುಶುಚಿಗಳ ಮನಶುಚಿಗಳ ತೋಯಾ ಇಂತಪ್ಪ ಶಿವಲಿಂಗೈಕ್ಕರ ತೋಟ್‌ ಬದುಕಿಸು 

ಶಿವಲಿಂಗೈಕ್ಕಾತಿಸೌಖ್ಯಂಬಡೆದು ಮಅಪಿನಿಂದಿರ್ಪನೋ . . , 

ದೇಶಿಕೇಂದ್ರ೦ (ವ್ಯಷಎ. ೨೩-೧೪). ([ಸಂ.1 

5 | ಶಿವಲೀಲೆ (ನಾ). ೧. ಪರಮೇಶ್ವರನ ಲೀಲೆ, - ವಿನೋದ; 8 "“ಲೀಲೆಗಳು - 
೨೫ : ಸೋಮಧಾರಿತ್ವ, ಉಮಾಸಮೇತತ್ವ, ವೃಷಭಾರೂಢತ್ವ, ನೃತ್ಯ 
ವಿಲಾಸಿತ್ವ, ವಿವಾಹೋತ್ಸಾಹಿತ್ವ, ಬಿಕ್ಷಾಟನತ್ವ, ಕಾಮಾರಿತ್ರ, ಕಾಲಾರಿತ್ವ, 
ತ್ರಿಪುರಾರಿತ್ವ, ಜಲಂಧರಾರಿತ್ವ, ಅಜಾರಿತ್ವ, ವೀರಭದ್ರಾವತಾರಿತ್ವ, ಹರಿ 
ಧ್ವಂಸಿತ್ತ, ಅರ್ಧನಾರೀಶ್ವರತ್ವ, ಕಿರಾತರೂಪತ್ವ, ಕಂಕಾಳದಧಾರಿತ್ವ, 
ಚಂಡೇಶಾನುಗ್ರಾಹಿತ್ವ, ವಿಷಾಪಹಾರಿತ್ವ, ಚಕ್ರಪ್ರದಾನದಕ್ಷತ್ವ, ವಿಘ್ನೇಶ್ವ 
ಪ್ರಧಾನಾಭಿಮುಖತ್ವ, ಉಮಾಕುಮಾರಸಹಿತತ್ವ, ಏಕಪಾದತ್ವ, ಸುಖಪ್ರದತ್ವ, 
ದಕ್ಷಿಣಾಮೂರ್ತಿ ಸ್ವರೂಪತ್ವ ಮತ್ತು ಮಹಾಲಿಂಗಸ್ವರೂಪತ್ತ'' 
(ಶ್ರೀವತ್ಸ. ೩೮೫) : ಶಿವಲೀಲಾಕಥನಾವಳೀಶ್ರವಣದಿಂ ತತ್ಪಾದಪೂಜಾಸಮುತ್ತವದಿಂ. . . 
ಕಾಂತಾಸಮೇತಂ ಮಹೀಧವನೊಪ್ಪಿರ್ದಂ (ರಾಜಶ. ೯-೨. ೨. ಶಿವನೊಂದಿಗೆ 
ಆಡುವ ಆಟ : ಇಂತು ಬಾಲಲೀಲೆ ಶಿವಲೀಲೆಯಾಗಿ . . . ಭವಾನಿಯಿರೆ ಕಂಡು 
(ಗತ. ೩-೯೮ ವ. ೩. (ಆಲಂ) ಭ್ರಮೆಯಿಂದ ಕೂಡಿದ ಮಾತು, ಕೆಲಸ 
ಮುಂತಾದುವು: ಹುಚ್ಚಲ್ಲ, ಬೆಪ್ಪಲ್ಲ, ಶಿವಲೀಲೆ (ಗಾದೆ). (ಸಂ. ಶಿವಲೀಲಾ] 

ಶಿವಲೋಕ (ನಾ). ಪರಮೇಶ್ವರನು ನೆಲೆಸಿರುವ ಸ್ಥಳ; ಕೈಲಾಸ: ದುದ್ದರಸಂ 
. . ೬ ಬ್ರಾಹ್ಮಣರ್ಗ್ಗೆ ಚತ್ರಮಂ ನಿಲಿಸಿ ತೊಆ* ಗಲ್‌ಯ ಮಾಡಿಸಿ ಅನೇಕ ಧಮ್ಮಮ ಬೆಳಗಿ 
ಶಿವಲೋಕಪ್ರಾಪ್ತನಾಗಲ್‌ (ಎಕ. 1. ೬೨-೪೮; 1095); ಶಿವಲೋಕಕ್ಕೆ ಸರಿ ಬೇಲ” 
ಮಂತ್ರವಿಲ್ಲ (ಬಸವ. ೭೪೬); ಸಂತತಮುಂ ಭೋಗದೊಳಿರ್ದು ನಂಬಿ ಶಿವಲೋಕಕ್ಕೆದನೇ 
(ಉದ್ಭಟ ೧೨-೧೨). ([ಸಂ.) 

ಶಿವವಳ್ಳಿ, ಶಿವಳ್ಳಿ (ನಾ). ೧. ಒಂದು ಸ್ಥಳದ ಹೆಸರು; ೫ ಉಡುಪಿ ತಾಲ್ಲೂಕಿನ 
ಈಗಿನ ಶಿವಳ್ಳಿ: ಇದನಲ್‌ದೊ ಬಾರಣಾಸಿಯು ಶಿವವಳ್ಳಿಯುವು ಅಲ್‌ದ ಪಣ್ಣು 
ಮ(ಹಾ)ಪಾತಕನಕ್ಕು(ಕ್ಕುಂ) (ಎಇ. 1x. ೨೨-೧೬; 8ನೆಯ ಶತ). ಶಿವಳ್ಳಿ : ೨. ಶಿರಸಿ 
ತಾಲ್ಲೂಕಿನ ಒಂದು ಊರಿನ ಹೆಸರು :ಶಿರಸಿಯಿಂದ ಒಂಭತ್ತು ಮೈಲುದೂರದಲ್ಲಿರುವ 
ಹಿಂದಕ್ಕೆ ಸಾಂತಪುರವೆಂದು ಕರೆಯಲ್ಪಡುತ್ತಿದ್ದ ಶಿವಳ್ಳಿ ಗ್ರಾಮದಿಂದ ಈ ಹೆಸರು ಅವರಿಗೆ 
ಬಂದುದಾಗಿದೆ (ತುಳುನಾ. ೨೩೦). ೩. ಶಿವಳ್ಳಿ ಎಂಬ ಊರಿಗೆ ಸೇರಿದ ಒಂದು 
ಬ್ರಾಹ್ಮಣಪಂಗಡದ ಹೆಸರು : ಕೋಟರು, ಸಕಳಾಪುರಿ, ಶಿವಳ್ಳಿ ಇವು ಮೂರು 
ಹೈಗರೊಳಗಿನ ಒಳಭೇದಗಳು («ಕಭಾಗೆ. ೮೫); ಶಿರಸಿಯ ಹತ್ತಿರದ ಶಿವಳ್ಳಿಯವರು 
ಮತಾಂತರ ಹೊಂದಿದ ಹವಿಕರು ಎಂಬುದರಲ್ಲಿ ಎರಡು ಮುತಿರಲಾರದು 

[ಶಿವ * ಪಳ್ಳಿ] 

ಶಿವವಿಪ್ರ (ನಾ). ಎ ಶಿವಬ್ರಾಹ್ಮಣ : ಜಗತಿಯೊಳು ಶ್ರೀಕಾಳಿಯೆಂಬಾ ನಗರಿಯಲ್ಲಿ 
ಕುಮಾರನಂಶದಿನೊಗೆದು ಶಿವವಿಪ್ರಂಗೆ ಪಿಳ್ಳೆಯ ನಾಯನಾರೆನಲು (ಬಸಪು. ೫೦-೧). [ಸಂ.] 


(ಬಸವ. ಇ೧೪): 


- 


0 


ನ 


5 


20 


(ತುಳುನಾ. ೨೩೦). 


35 | ಶಿವಶಕ್ತಿ (ನಾ). ೧. ಪರಮೇಶ್ವರನ ಪತ್ನಿಯೆಂದು ಭಾವಿಸುವ ಶಿವನ ಶಕ್ತಿ. 


೨. ದೈವಶಕ್ತಿ : ಈ ಎರಡು ಚಾಪಗಳ ಹಿಂದೆಯೂ ಒಂದು ಶಿವಶಕ್ತಿ ಇದ್ದೆ ಇರುತ್ತದೆ 
(ಇಂಚಾಪ. ॥. ಅರಿಕೆ). ೩. ಒಂದು ಬಗೆಯ ಸಸ್ಯ; ಅಗ್ನಿಶಿಖೆ: ಕರಡಿಕಣ್ಣಿನ ಗೆಡ್ಡೆ, 
ಕೋಳಿಕುಟುಮನ ಗೆಡ್ಡೆ, ಶಿವಶಕ್ತಿ, ಲಾಂಗುಲಿಕ (ಮೈಔಗಿ. ೩೯-೭೭೭). ([ಸಂ.) 

ಶಿವಶಕ್ತಿವಾಸ (ನಾ). ಹದಿನೆಂಟು ಬಗೆಯ ಕೊಳಲುಗಳಲ್ಲಿ ಒಂದು: ಬಳಿಕ 
ಹದಿನೆಂಟಂಗುಲ ಹದಿನೇಳಂಗುಲ. . . ಒಂದಂಗುಲ ಪ್ರಮಾಣಿನ ಕ್ರಮವಿಡಿದು ಜಾತಿವಾಸ 
ಸಚಾತಿವಾಸ ಶಿವಶಕ್ತಿವಾಸ ಭುವನಾಧಿಪತಿವಾಸವೆಂಬ ಹದಿನೆಂಟು ತೆಜದ 
ವಾಸಂಗಳ ಲಕ್ಷಣವನಣಾ್‌ದು (ಎವಕ. ೧೯೧). [ಶಿವಶಕ್ತಿ 4 ವಾಸ) 

ಶಿವಶರಣ (ನಾ). [ವೀಶೈ] ವೀರಶೈವ ಮತಾನುಯಾಯಿಯಾದ ಶಿವಭಕ್ತ 
ಹಿಂಗಲಾಗದು ಶವಶರಣಪಥ (ಪಾಕಾಂ.ಶರಣಪಥ, ಶರಣಸ್ಮಲ]ಕ್ಕೆ ಸಲ್ಲದಾಗಿ ಕೂಡಲ 
ಸಂಗಮದೇವರ ಹಿಂಗಿ ನುಂಗಿದುಗುಳು ಕಿಲ್ಬಿಷ (ಬಸವ. ೭೩೩); ಶಿವಾನುಭಾವ ಶಿವಶರಣರ 
ಸಂಗ ಇವನೆ ಕರುಣಿಸಿ ಬದುಕಿಸಯ್ಯ (ಅಖಂಡೇ. ೧೪೮-೧೪೩); ಅನುಭಾವಿಗಳಾದ 


40 


45 


ಶಿವಶರಣೆ 


ಸ್ತ್ರೀ ಪುರುಷರು . . . ಶಿವಭಕ್ತಿಯನ್ನು ಪ್ರಸಾರಮಾಡಿದರು. ಈ ಅನುಭಾವಿಗಳಿಗೆ 
ಶಿವಶರಣರೆಂಬ ಹೆಸರಿದೆ (ಭಾರದ. ೩೦೮). (ಸಂ.] 

ಶಿವಶರಣೆ (ನಾ). [ವೀಶೈ] ವೀರಶೈವಮತಾನುಯಾಯಿಯಾದ ಶಿವಭಕ್ತಿ : 
ನಿಜದೇವಿ ಶಿವನನ್ನೇ ಮೋಡಿಸಿ ವೀರವಿರಾಗಿಣಿಯಾಗಿ ಕಲ್ಮಾಣಕ್ಕೆ ಬಂದು ಬೊಂತಾದೇವಿ 
ಯೆಂಬ ಪ್ರಸಿದ್ದ ಶಿವಶರಣೆಯಾದ ಸಂಗತಿ ಅನೇಕ ವೀರಶೈವಗ್ರಂಥಗಳು ತಿಳಿಸುತ್ತವೆ 
(ಮೋಳಮಾ. ೮೨ ಪ್ರಸ್ತಾವನೆ). [ಶಿವಶರಣ + - ಎ] 

ಶಿವಶಾಸನ (ನಾ). ಶಿವನ ಅಪ್ಪಣೆ : ಭಕ್ತರೆಂದುದೆ ತನಗೆ ಶಿವಶಾಸನಂ ನೋಡ 

[ಸಂ.) 

ಶಿವಸಮಯ (ನಾ). ಶೈವಧರ್ಮ, -- ಮಾರ್ಗ : ಆತನಿಂದೆಮ್ಮ ಶಿವಸಮಯಂ 
ಪ್ರಬಲಮಪ್ಪುದು (ಪದ್ಮರಾ. ೨-೫೪); ಪರಸಮಯದವನಾದಡೂ ಆಗಲಿ ಶಿವಸಮಯ 
ದವನಾದಡೂ ಆಗಲಿ ವರ್ಮಗೆಟ್ಟು ನುಡಿವ ಕರ್ಮಜೀವಿಗಳ ಬಾಯಲ್ಲಿ ಬಾಲ್ವುಳ 
ಸುರಿಯದೆ ಮಾಣ್ಬುವೆ ಹೇಳಾ (ಅಖಂಡೇ. ೨೬೭-೭). (ಸಂ.] 

ಶಿವಸಾದಾಖ್ಯ (ನಾ) [ವೀಶೈ] ಐದು ಬಗೆಯ ಸಾದಾಖ್ಯಗಳಲ್ಲಿ ಒಂದು: 
ಶಿವಸಾದಾಖ್ಯಸ್ವರೂಪವಾದ ಪ್ರಸಾದಲಿಂಗದಲ್ಲಿ ಯಕಾರಮಂತ್ರಸ್ವರೂಪವಾದ 
ಶ್ರವಣೇಂದ್ರಿಯಸಂಯೋಗವ ಮಾಡಬಲ್ಲಾತನೆ ಪ್ರಾಣಲಿಂಗಿ (ಅಖಂಡ. ೨೪೫-೯೮). [ಸಂ.1 

ಶಿವಸಾಯುಜ್ಯ (ನಾ). ಶಿವನಲ್ಲಿ ಐಕ್ಕ ಹೊಂದುವುದು; ಮುಕ್ತಿ : ಸಾಧಕನು 
-.- ಜ್ಞಾನಮಾರ್ಗ ಅಥವಾ ಸನ್ಮಾರ್ಗವನ್ನನುಸರಿಸಿ ಧ್ಯಾನಪೂರ್ವಕ ಸಮಾಧಿಸ್ತಿ ತಿಯನ್ನು 
ಹೊಂದಿ ಶಿವಸಾಯುಜ್ಯವನ್ನು ಹೊಂದುವನು (ಭಾರದ. ೨೧೭); ಶಿವಸಾಯುಜ್ಮಪದವಿಗೆ 
ಇವರಿಗಿಂತ ಹೆಚ್ಚಿನ ಆರ್ಹತೆಯನ್ನು ಪಡೆದವರಾರು? (ರಂಗರೋ. ೧೭೦). [ಸಂ.] 

ಶಿವಸುಖ (ನಾ). ಶಾಶ್ವತವಾದ ಅನಂದ;ಮೋಕ್ಷಸುಖ : ಶಿವಸುಖಮನಟ್‌ಯದೀ 
ಮಾನವಸುಖದ ನಿಮಿತ್ತದಿಂ ತಪಂಗೆಯ್ವವರೊಪ್ಪುವ ಮಾಣಿಕಮಂ ತೌಡಿಂಗವಯವದಿಂ 
ಮಾಜುಗುಡುವ ಮರುಳಂ ಪೋಲ್ಲುಂ (ಶಾಂತಿಪು. ೧೧-೯೧); ಆಗದಾಗದು ಮರ್ತೃದ 
ಮನುಜರಿಗೆ ಶಿವಸುಖ (ಲಿಂಗವ. ೨೨-೮೭). [ಸಂ.7 

ಶಿವಸೂತ್ರ (ನಾ). ಇ ಶಿವದಾರ : ಈಶಂ ತನ್ನುಡಿಯ ಶಿವಸೂತ್ರಮಂ ತೋಟ 
(ಬಸಪು. ೪೪-೬೧). ([ಸಂ.] 

ಶಿವಸೆರಗು (ನಾ). [ವೀಶೈ] ""ಶಿವಸೆರಗು - ಸಮಾಧಿಕಾಲದಲ್ಲಿ ಜಂಗಮರಿಗೆ 
ಬಿಲ್ಬಪತ್ರೆ ಮತ್ತು ದಕ್ಷಿಣೆ ಕಟ್ಟಿಕೊಡುವ ಹೊಸಬಟ್ಟೆಯ ಗಂಟು'' 

[ಶಿವ * ಸೆರಗ್ಳು .(-ಆ ಸೆಅಂಗು)] 

ಶಿವಸೊಮ್ಮು (ನಾ). ದೇವರ ಸಂಪತ್ತು: ಆರು ಶಿವಸೊಮ್ಮ ಶಿವನವರ್ಗೀವೆನೆಂಬವರ 
ಘೋರಭವಭಾರವ ನಿವಾರಿಸುವ ಶಿವನವರ ಪಡೆದೆನೆಂದೊಡವೆಯಂ ಮಡಗಿ ನೀಂ 
ಕೆಡಬೇಡ (ದೀಕ್ನಾಬೋ. ೫೩-೧೧೦೭); ಶಿವಾಭ್ಯಂಜನಕೆ ಮನವೊಲಿದು ತಿಲಗಳಂ ಪರಪಿ 
ಶಿವಸೂಮ್ಮೆಂದು ಬಲ್ಲಾವಲಿಕ್ಕಿರಲ್ಕೆ (ರಾಘಚ. ೧೨-೨೬). [ಶಿವ 3- ಸೊಮ್ಮು,] 

ಶಿವಸೋದರಿ (ನಾ). ಶೈವಮತಕ್ಕೆ ಸೇರಿದ ಹೆಣ್ಣು : ಎನ್ನ ಶಿವಸೋದರಿಯ 
ಮಠದಲಿ ಚನ್ನಪಾಯಸವುಂಟು ಬೇಕೆಂದೆನ್ನು ನಿನಗಾನೆಯ್ದಿ ತಂದಪೆನೆಲೆ ಮಹಾದೇವ 
(ಬಸಪು. ೧೪-೧೩). (ಹಂ. ಶಿವಸೋದರೀ। 

ಶಿವಳಿಕೆ (ನಾ). ಹಣ್ಣನ್ನು ಪರೀಕ್ಷಿಸಲು ಹಾಕುವ ಉಂಡಿಗೆ: ಹಲಸಿನ ಹಣ್ಣಿಗೆ 
ಶಿವಳಿಕೆ ಹಾಕು (ರೂಢಿ. [7] 

ಶಿವಳ್ಳಿ "ಶಿವವಳ್ಳಿ' ನೋ. 

ಶಿವಾಂಗಿ (ನಾ). ಒಂದು ಬಗೆಯ ಮರ ; ಬಾಗೆಯ ಮರ : "“ಶಿವಾಂಗಿ 
[ಪಾಠಾಂ. ಗೆ]ಯೆನೆ ಬಾಗೆಯೆನಿಕು'' (ಮಂಗರಾ. ೩೮-೨೫). "ಶಿವಂಗ್ಗಿ' ಪರಾ. (?] 

ಶಿವಾಕ್ಸಿ (ನಾ). ಒಂದು ಬಗೆಯ ಮರ ಮತ್ತು ಅದರ ಕಾಯಿ; ರುದ್ರಾಕ್ಷಿ: 
ಶಿವಾಕ್ಷಿ ವೃಕ್ನದಡಿಯಲುದಿರಿರ್ದ ಸುಪಣ್ಣ ಛಿದ್ರವಂ ಮಾಡುತ ನಾರಿನೊಳ್‌ ಸರವನೇಜಾಸಿ 
ನಾಯ ಕೊರಳಿಗೆ ಕಟ್ಟಲು (ನನ್ನಚಾ. ೫-೧೦೮): ಕೊರಲೊಳ್ತೆಳ್ತ ಶಿವಾಕ್ಲಿ [ಪಾಠಾಂ. 
ಶಿವಾಕ್ಷ]ಮಾಲೆ ಭಸಿತಾಲೇಪಂ ಲಲಾಟಾಗ್ರದೊಳ್‌ (ರಾಜಶೇ. ೩-೪೪). (ಸಂ. ಶಿವಾಕ್ಷ] 

ಶಿವಾಗಮ (ನಾ). [ವೀಶೈ] ಶಿವೋಪಾಸನೆ, ಶಿವದೀಕ್ಷೆ ಮುಂತಾದ ಶಿವಾಚಾರಗಳ 
ಸಾಧನೆ ಹಾಗೂ ಸಿದ್ಧಿಗಳನ್ನು ಪ್ರತಿಪಾದಿಸುವ ಧರ್ಮ; ಶೈವಧರ್ಮ; 


(ಸೇದಿರ. ದೇ. ೫೯- ೧೩). 


(ಶರಸಾ. ೨೪-೮). 


೮೧೩೦ 


ಶಿವಾಧೀನ 


|. ೫ ಇವು ಇಪ್ಪತ್ತೆಂಟು ಬಗೆ : ಕಾಮಿಕ, ಯೋಗಜ, ಚಿಂತ್ಕ, ಕಾರಣ, ಅಜಿತ, 

| ದೀಪ್ತ, ಸೂಕ್ಷ್ಮ, ಸಹಸ್ರ, ಅಂಶುಮತ್‌, ಸುಪ್ರಭೇದಕ, ವಿಜಯ, ನಿಶ್ವಾಸ, 

| ಸ್ವಾಯಂಭುವ, ಅನಲ, ವೀರ, ರೌರವ, ಭಾಕುಟ್ಟ, ವಿಮಲ, ಚಂದ್ರಜ್ಞಾನ, 
ಬಿಂಬ, ಪ್ರೋದ್ಲೀತ, ಲಲಿತ, ಸಿದ್ದ, ಸಂತಾನ, ಶರ್ವೋಕ್ತ, ಪಾರಮೇಶ್ವರ, 
ಕಿರಣ ಮತ್ತು ವಾತುಲ  ಸಾಗತ ಸಾಂಖ್ಯ ಶಿವಾಗಮಗಳಂ ನ್ಮಾಯನಯ 
ಪ್ರಮಾಣಸುವಚಃಕ್ರಮದಿಂ ಸಲೆ ಸೋಲೆ ಗೆಲ್ಡುಪಾಧ್ಯಾಯರಜೇಯರ್‌ (ಶಾಂತು. ೧-೪); 
ಮೊಂಣುಪಾಲಿನವನ ಶಿವಾಗಮದ ಸೇವೆಗೆ ನೇಮಿಸಿ ಹುಡುಗರು ಪೂಜಾಕರ್ತರೆಂದು 
ಇವರು ಉತ್ತ ಭೂಮಿಗೆ ತೆರಿಗೆ ಇಲ್ಲವೆಂದು ಮಾಡಿ (ಮೈಲರಿ. ೧೯೩೦. ೧೩-೩೧: ಸು. 1345); 
ವೇದಾರ್ಥ ಪ್ರತಿಪಾದಕಗಳಾಗಿಯೂ ಪಶು ಪತಿ ಪಾಶಗಳೆಂಬ ತ್ರಿಪದಾರ್ಥಗಳನ್ನು 
ತಿಳಿಸುವುದಾಗಿಯೂ ನಾಲ್ಕುಪಾದಗಳಿಂದ ಕೂಡಿದುದಾಗಿಯೂ ಇರುವ ಕಾಮಿಕ . . . 
ವಾತುಲಗಳೆಂಬ ಇಪ್ಪತ್ತೆಂಟು ಶಿವಾಗಮಗಳು (ಭಾರದ. ೭೨). (ಸಂ) 

ಶಿವಾಚಾರ (ನಾ). [ವೀಶೈ] ವೀರಶೈವರ ಧಾರ್ಮಿಕ ಆಚರಣೆ ಹಾಗೂ 
ಸಂಪ್ರದಾಯ; ಶೈವಮತೀಯರ ಆಚಾರ : ಕುಣುಹಿಲ್ಲ ಕುಜುಹಿಲ್ಲ ಲಿಂಗವೆಂದೆಂಬರೆ 
ತೆಅಹಿಲ್ಲ ತೆಜಿಹಿಲ್ಲ ಜಂಗಮವೆಂದೆಂಬರೆ ಇದೆ ನೋಡಾ ಶಿವಾಚಾರ ಇದೆ ನೋಡಾ 
ಶಿವದೊಡಕು (ಬಸವ. ೯೪೮); ದೇವರಾಜಒಡೆಯರು ಸುಜನ ಶುದ್ಧ ಶಿವಾಚಾರ 
ಸಂಪನ್ನರುಮಪ್ಪ ನಂಮ ಶ್ರೀಗುರು ಶ್ರೀ ರುದ್ರಾಕ್ಷಿ ಒಡೆಯರ ದಿವೃಶ್ರೀಪಾದಪದ್ಮಂ 
ಗಳಿಗೆ ನಾವು ಶರಣಾರ್ಶ್ತಿ ಮಾಡಿ (ಎಕ. 1%, ಗುಂಡ್ಲುಪೇ. ೪೭-೬-1469 7); ಶಿವಾಚಾರ 
ಶಿವಭಕ್ತಿ ಶಿವಚ್ಲಾನ ಶಿವಾನುಭಾವ ಶಿವಶರಣರ ಸಂಗ ಇವನೆ ಕರುಣಿಸಿ ಬದುಕಿಸಯ್ಮ 
ಎನ್ನ (ಅಖಂಡೇ. ೧೪೮-೧೪೩). ಸಂ.) 

20 | ಶಿವಾಚಾರಿ (ನಾ). ಶಿವಾಚಾರವನ್ನು ಅನುಸರಿಸುವವನು: ಶರಣರ್ಬಂದೊಡುಟ್ಟುದಂ- 
ಪೊದೆದುದಂ ಉತ್ತಮಶಿವಾಚಾರಿ ಕೊಟ್ಟಿಪ್ಪನುಳ್ಳುದಂ (ಇಳಿರ. ದೇ. ೫೦-೧೬). 

(ಸಂ. ಶಿವಾಚಾರಿನ್‌] 
ಶಿವಾಚಾರ್ಯ (ನಾ). ವೀರಶೈವಮತದ ಗುರು, - ಆಚಾರ್ಯ : ಭೂಪಂ 
. ಶಿವಸ್ಥಾನ ಶಿವಾಚಾರ್ಯನಿಳಯಂಗಳನೀಕ್ತಿಸುತ್ತೆ ಸಂತಸದಿಂದೆಯ್ದುವಾಗಳ್‌ 
(ಹಮ್ಮಾರ. ೨-೯೨ವ). (ಸಂ. 

ಶಿವಾಟ (ನಾ). ಒಂದು ಬಗೆಯ ಮೂಲಿಕೆ; ಕೊಮ್ಮೆ ; ಗಣಜಿಲು. [ಸಂ. ಶಿವಾಟೀ] 

ಶಿವಾಟಿಕೆ (ನಾ). ೧. * ಶಿವಾಟಿ : '"ಗಣಜಿಲೆ ಪುನರ್ನವಿ ಶಿವಾಟಿ [ಖಾಠಾಂ.ಶವಾಟಿ]ಕೆ 
ಯೆನಿಕ್ಕುಂ'' (ಮಂಗರಾ.೪೦-೩೧). ೨. ಒ೦ದು ಬಗೆಯ ಹುಲ್ಲು. (ಸಂ.ಶಿವಾಟಿಕಾ] 

ಶಿವಾಣಿ (ನಾ). ಶಿವನ ಹೆಂಡತಿ ; ಪಾರ್ವತಿ : ಭವೆನಾಶಿನಿ ಎಂಬ ಶಿವಾಣಿಯ 

30| ಸಿರದಲ್ಲಿ ಜಗಂಚ್ಕೋತಿಯ ಕಂಡೆನಯ್ಮ (ಸಿದ್ದೇವ. ೧೨೮-೩೮೧); ರಜತಶೈಲಮಂ ಶಿವ 

ಶಿವಾಣಿಯರೊಡನೆ, ಬೇರ್‌ ಬಿಡಿಸುತಳ್ಳಾಡಿ ನೆಗಹಿದೀ ದೈತ್ಮರ ದೊರೆಯ ತೋಳ್‌ . . . 
ಪೂವೆಸಳ ಪೊರೆಗುರುಳುದು ಸೋಲ್ತು (ಶ್ರೀರಾಮಾ. ೬೧೯-೫೮). [ಆ ಸಂ. ಶಿವಾನೀ] 

| ಶಿವಾಣು (ನಾ). ಪಂಚಾಕ್ಷರಿಮಂತ್ರ (7?) : ಆಖಲಭಕ್ತಪಾದಾಬ್ದಮಂ ಸ್ಮರಿಸುತುಂ 
| ಶಿವಾಣುವನುಚ್ಚೆರಿಸುತೇಳ್ತು ನಡೆಯಲೊಡನೆ (ಪದ್ಮರಾ.೯-೨೮). [ಶಿವ 3- ಅಣು? ] 

35 |ಶಿವಾದ್ರೈತ (ನಾ). ೧. ಶಿವ ಮತ್ತು ಜೀವರಲ್ಲಿರುವ ಅಭೇದಭಾವ : ತಾನೇ 
ಶಿವಾರ್ಪಿತವದುವೆ[ಪಾಕಾಂ. ಯರ್ಪಿತವಾದುದೆ]ಶಿವಾದ್ವೈತವಿದ್ಕಾನಿರತಸದ್ಭಕ್ತಿಚರಿತ 
ವೆಂದೊರೆದ ಪರಮಾನಂದಮೂರ್ತಿಯೆನಿಸುವ ದೇಶಿಕೋತ್ತಮನ ಚರಣಾಂಬುಜಕ್ಕೆ 
ಶರಣು (ಲಶಿಚಂ. ೫೪-೪೦). ವಿ. ಶಕ್ತಿವಿಶಿಷ್ಟಾದ್ವೈತ ಸಿದ್ಧಾಂತ ು ಶಿವನನ್ನು 
ಬಿಡದೆ ಜೀವಿಸುವಿಕೆ ಅರ್ಥಾತ್‌ ಶಿವಾತ್ಮಕವಾದ ಜೀವನ ಎಂಬುದೇ ಶಕ್ತಿವಿಶಿಷ್ಟಾದ್ವೈತ 
ಅಥವಾ ಶಿವಾದ್ವೈತ ಸಿದ್ಧಾಂತ (ಭಾರದ. ೧೩೧). ೩. ಶಿವಾದ್ವೈತ ಸಿದ್ಧಾಂತದ 
ಅನುಯಾಯಿ ಚೇತೋ ಜ್ಕೋತಿರಖಂಡಸತ್ಪರಲಸಚ್ಚಿಲ್ಲಿಂಗಯುಕ್ತಂ 
ಶಿವಾದ್ವೈತಂ ಭಾಸುರಭದ್ರ ಭಕ್ತಿಚಕಿತಂ ರಾಜೇಂದ್ರ ಚಕ್ರೇಶ್ವರಂ (ಹಮ್ಮಾರ. ೧-೨೭). 

[ಸಂ.] 

ಶಿವಾಧೀನ (ನಾ). ಮರಣಹೊಂದುವುದು; ಶಿವನನ್ನು ಸೇರುವುದು; 
ದೈವಾಧೀನವಾಗುವುದು : ವಿಕಾರ್ರಿಸಂವತ್ಸರದ ಮಾಘ ಬ ೧೦ ಯು ಬುಧವಾರ ದಿವಿ 
ಗಳಿಗೆ ೨೭7/, ಗೆ ಶಿವಾಧೀನವಾದ್ದು (ಎಕ. 1%. ೨೯-೭; 1779). [೫ಂ.) 


10 


15 


25 


45 


ಶಿವಾನುಬಂಧ 


ಶಿವಾನುಬಂಧ (ನಾ). ೧. ಮಂಗಳಕರವಾದ ಸಂಬಂಧ. ೨. ಶಿವನ ಭಕ್ತಿ. 


೧,೨೭೨: ಆ ನರೇಂದ್ರಂ.. . ಶಿವಾನುಬಂಧಸಯುಕ್ತನಾಗಿಯುಂ ದಶಾನನಾಸ್ತಂಗತ 


ಪ್ರಾಭವನಲ್ಲದ ಪುಣ್ಮಜನೇಶ್ವರನುಮೆನಿಸಿ ದೇವತಾಸ್ತರೂಪನಾದಂ (ಪುಷ್ಪಪು . ೩-೨೧ ವ). 
[ಸಂ.] 


ಶಿವಾನುಭವಿ (ನಾ). ಶೈವಮತದ ತತ್ತ್ವಜ್ಞಾನವುಳ್ಳವನು ;ಶಿವತತ್ತ್ವಜ್ಞಾನಿ: 
ಹತ್ತನೆಯ ಶತಮಾನದ ಆರಂಭದಲ್ಲಿ ಶ್ರೀಶೈಲಕ್ಷೇತ್ರವು ವೀರಶೈವ ಗುರುವರ್ಯರ 


ಶಿವಾನುಭವಿಗಳ ಕೇಂದ್ರವಾಗಿ ಹೆಸರುಗೊಂಡಿತ್ತು (ಸಾಹಿಸ. ೩೪). 
[ಸಂ. ಶಿವಾನುಭವಿನ್‌] 


ಶಿವಾನುಭಾವ (ನಾ). ಶಿವಸಂಬಂಧವಾದ ಆತ್ಮಜ್ಞಾನ; ಶಿವತತ್ತ್ವಜ್ಞಾನ : 


ಶಿವಾಚಾರ ಶಿವಭಕ್ತಿ ಶಿವಜ್ಞಾನ ಶಿವಾನುಭಾವ ಶಿವಶರಣರ ಸಂಗ ಇವನೆ ಕರುಣಿಸಿ 
ಬದುಕಿಸಯ್ಕ ಎನ್ನ (ಅಖಂಡೇ. ೧೪೮-೧೪೩). [ಸಂ.1 

ಶಿವಾಯ "ಶಿವಾಯ್ಕಿ' ನೋ. 

ಶಿವಾಯ್ಕಿ (ಗು). ಬೇರೆ ವಿಧವಾದ ; ಇತರ : "ಶಿವಾಯಿಬಾಬು', 
"ಶಿವಾಯಿಮದತ್ತು' ಪರಾ. (€- ಹಿಂ. ಸಿವಾಇ. ಸಿವಾಯ್‌, ಸಿವಾ ವ ಅಧಿಕವಾದ] 

ಶಿವಾಯ್ಕಿ, ಶಿವಾಯ, ಸಿವಾಯಿ (ಅ). ಹೊರತು; ವಿನಾ : ಶ್ರೀಗಂಧ 
ಹೊರ್ತು ಕಡಿಮೆಯಾವತ್ತು ಬಾಬುಗಳಂನ್ನು ಶಿವಾಯಿ ಬೇರೀಜಿಗೆ ದಾಖಲಾದ ಅಲಾಯಿದಾ 
ಸಾಗವಳಿ ಆಗಿಯಿರುವ ಬಾಜೆ ಬಾಬುಗಳು ಸಹಾ . . . ಅನುಭವಿಸುವದೂ 
(ಮೈಆರಿ. ೧೯೩೯, ೪೨-೯೭; 1825); ನಾನು ಹೇಳುವುದೆಲ್ಲಾ ಸತ್ಮ ಶಿವಾಯಿ ಅನ್ಮಧಾ 
ಅಲ್ಲಾ (ಗ್ರಾಮಾಕ. ೬೩). ಶಿವಾಯ : ಕೆಲಸದ ಶಿವಾಯ ಅವರಿಗೆ ಜೀವನದಲ್ಲಿ ಬೇರೆ 
ವಿಷಯದ ಧ್ಯಾನವೇ ಇಲ್ಲದಂತೆ ಅವರ ಬಾಳುವೆಯಾಗಿತ್ತೆಂದರೆ ಅತಿಶಯೋಕ್ತಿ 
ಯಾಗಲಾರದು (ಹೇಮಂತ. ೧೯೦). ಸಿವಾಯಿ: ನಾನು ಪಾಠ, ಊಟದ ಹೊತ್ತುಗಳ 
ಸಿವಾಯಿ ನಿಮ್ಮ ಬಂಗಲೆಯಲ್ಲಿ ಇರೋದಿಲ್ಲ (ಕೆಲನೆ.೪೧೬). 

[€- ಆರ. ಸಿವಾ ; ಮರಾ. ಶಿವಾಈ , ಶಿವಾಯ] 

ಶಿವಾಯಿಜಮೆ (ನಾ). ೧. ಹಕ್ಕುದಾರರಿಲ್ಲದವರ ಆಸ್ತಿಪಾಸ್ತಿಯನ್ನು ಸರ್ಕಾರಕ್ಕೆ 
ಸೇರಿಸಿಕೊಂಡುದು : (೪. ೨. ಬೇರೆ ಬಾಬತ್ತಿನಿಂದಾದ ಜಮೆ, - ಸಂಗ್ರಹ : 
ಜಮಾಬಂದಿಪ್ರಕಾರ ಐನುಜಮೆ, ಶಿವಾಯಿಜಮೆಯೂ ಗುದಸ್ತಾಬಾಕಿ ಸುದಾ 
ದಾಖಲುವಾಡಿ (ಮಹಾವಂ. ॥॥, ೬೪). [೯ ಮರಾ. ಶಿವಾಈಜಮಾ] 

ಶಿವಾಯಿಬಾಬು (ನಾ). ಇತರ ಬಾಬತ್ತು ; ಬೇರೆ ಬಾಬತ್ತು: ಆಚಾರಬಾಬು, 
ಶಿವಾಯಿಬಾಬುಗಳೆಂಬ ಧಾರ್ಮಿಕನಿಬಂಧನೆ ಪ್ರಕಾರ ಕಲಹಗಳ (ವ್ಯಾಜ್ಯ)ನಿರ್ಣಯ 
ಮಾಡಿ (ಗುರುದ.೧೯). ([ಶಿವಾಯಿ, + ಬಾಬು] 

ಶಿವಾಯಿಮದತ್ತು (ನಾ). ಬೇರೆ ಬೇರೆ ವಿಧವಾದ ಸಹಾಯ, - ಉಪಕಾರ : 
ರಾಜ್ಕಸಂರಕ್ಷಣೆಗಾಗಿ ರಾಣೀಸಾಹೇಬರಿಂದ ಕೇಳಿಕೊಳ್ಳಲ್ಪಟ್ಟ ಪೌಜಿನ ಖರ್ಚು 
ಶಿವಾಯಿಮದತ್ತು ಮಾಡಿದವರ ತವಜ್ಞಾ. .. ರಾಣಿಯವರ ಕಡೆಯಿಂದ ತೆಗೆದುಕೊಳ್ಳುವದಿಲ್ಲ 
(ಚಾಮವಂ. ೨೨೫). [ಶಿವಾಯಿ, * ಮದತ್ತು) 

ಶಿವಾರಮಣ (ನಾ). ಪಾರ್ವತಿಯ ಪೆತಿ; ಪರಮೇಶ್ವರ : ಹಲಾಯುಧನನೂರ್ಜಿತ 
ರಜತಶೈಲಕ್ಕೆ ಕೊಂಡೊಯ್ದನು ಶಿವಾರಮಣ (ಬಸಷು. ೨೫-೫೧). [ಸಂ.1 

ಶಿವಾರ್ಚನೆ (ನಾ). ಈಶ್ವರನ ಪೂಜೆ, - ಆರಾಧನೆ : ಕಂಡ ಕನಸು ದಿಟವಾಗಿ 
ಜಂಗಮ ಮನೆಗೆ ಬಂದರೆ ಶಿವಾ[ಪಾಠಾಂ.ಲಿಂಗಾ]ರ್ಚನೆಯ ಮಾಡಿಸುವೆ (ಬಸವ. ೩೭೧); 
ಆ ಸುಪ್ರಭಾತಸಮಯದೊಳ್‌ ಶಿವಾರ್ಚನೆಯಂ ಮಾಡಿ ಸಂಗ್ರಾಮಕ್ಕೆ ಸನ್ನದ್ದನಾಗಿ 
ನಡೆಯಲ್‌ ಪ್ರಾರಂಭಿಸಿ (ಹಮ್ಮಾರ. ೩-೨೬ವ): ಶಿವಾರ್ಚ್ವನೆಯನು ಮಾಡಿಕೊಂಡು 
ಸುಖದಲ್ಲಿಯಿರುವರಿಯೆಂದು ಕೊಟ್ಟ ದಾನಸಾದ(ನ)ನಾ (ಮ್ಮಆರಿ. ೧೯೩೧. 
೫೨-೨೯; 1563). ([ಸಂ. ಶಿವಾರ್ಚನ] 

ಶಿವಾರ್ಪಿತ (ನಾ). ಈಶ್ವರನಿಗೆ ಸಮರ್ಪಿಸಿದುದು : ಶಿವಪ್ರಕಾದಾಮೃತಮಂ.. . . 
ಶಿವಾರ್ಪಿತದೊಡನೆ ಕೈಕೊಂಡು (ನಂಬರ. ೧೦-೩೭): ಕೇತಿಹಳಿಗ್ರಾಮವನೂ 
ಮಹತ್ತಿನ ಮಠದ ಅನ್ನದಾನದ ಧರ್ಮಕೆ 

[ಸಂ. 


ಶಿವಾರ್ಪಿತವಾಗಿ ಕೊಟ್ಟೆವಾಗಿ 


(€ಮ್ಮಆರಿ. ೧೯೩೧, ೩೩-೧೩ ; 1668). 


೮೧೩೧ 


| 
4 ! 
| 


ಶಿವೋಹಂ 


ಶಿವಾಲಯ (ನಾ). ೧. ಶಿವನ ದೇವಸ್ಥಾನ; ಈಶ್ವರನ ದೇವಾಲಯ : ಉಳ್ಳವರು 
ಶಿವಾಲಯವ ಮಾಡುವರು ನಾನೇನ ಮಾಡುವೆ ಬಡವನಯ್ಮಾ (ಬಸವ. ೮೨೦); 
ಮರುಳುಗೊಂಡು ಶಿವಾಲಯಕೆ ಮಅೆದಾದಡಂ ಹೋಗಿ ಶರಣು ಶರಣೆಂದೆನ್ನೆ 
(ಬಸಪು ೪೧-೭). ೨. ಈಶ್ವರನ ಆವಾಸಸ್ಥಾನ; ಕೈಲಾಸ. [ಸಂ] 
5 |ಶಿವಾಲ್ಕ "ಸಿವಾಲ್ಕ' ನೋ. 
ಶಿವಾಸ್ತ್ರ (ನಾ). ಐದು ಮಂತ್ರಾಸ್ತ್ರ ಗಳಲ್ಲಿ ಒಂದು : ಶಿವಾಸ್ತ್ರ ಕ್ಬುರಿಕಾಸ್ತ್ರ 
ಪಾಶುಪತಾಸ್ತ್ರ ವ್ಕೋಮಾಸ್ತ್ರ ಅಘೋರಾಸ್ತ್ರವೆಂಬ ಪಂಚಾಸ್ತ್ರ ಮಂತ್ರಗಳಂ (ವಿವೇಕ. ೭೫). 
[ಸಂ.) 
ಶಿವಾಸ್ಪದ (ಗು). ಮಂಗಳಕರವಾಗಿರುವ ; ಶುಭಕ್ಕೆ ನೆಲೆಯಾದ : ಸದಾಚಾರ 
ಸಮೇತರಾದರೆಮುಗೀಗೆ ಶಿವಾಸ್ಪದಮುಖ್ಕಸೌಖ್ಯಮಂ ಸೂರಿಗಳಂಗಜಾರಿಗಳ 
:  ತತ್ಯವಿದಾರಿಗಳುದ್ದಚಾರಿಗಳ್‌ (ಶಾಂತಿಪು. ೧-೩). [ಸಂ.] 
| [ಪಿಎಕೆ (ನಾ). ಪಲ್ಲಕ್ಕಿ; ಡೋಲಿ : ನಾನು ಬರುತ್ತಲೇ ಅವರು ಶಿವಿಕೆಗಳನ್ನೇರಿ 
ಗಂಗಾತೀರದತ್ತ ಹೊರಟರು (ಬಾಣಆ. ೯೧). 


| |ಶಿಎಗ 'ಸಿಬಿಗೆ' ನೋ. 

|15| ಶಿವರ (ನಾ). ಪಾಳೆಯ ; ಶಿಬಿರ: ಶಿಎರಾಭ್ಕುಸ್ಹಿತಕಾಹಳಾಘನರವಂ ಮುಟ್ಟಿತ್ತು 
ದಿಕ್ತಾರಮಂ (ಇಂದ್ರಪು. ೧೦-೧೮). [0.1 

ಶಿವೆ (ನಾ). ೧. ಶಿವನ ಪತ್ನಿ; ಪಾರ್ವತಿ: ಚಂದ್ರಧರಂಗೆ ಮುದದಿಂದಂ ಚಂದ್ರಾನನೆ 
ಶಿವೆಯನೊಲ್ಲು ಕೊಡು ಗಿರಿರಾಜಾ (ಗಿರಿಕ. ೧೦-೨೬ವ); ಶಿವೆಯ ವರದಿಂದೆ ಪುಟ್ಟಿದ 
ಕುವರಿಯಿವಳ್‌ (ರಾಜಶೇ. ೮-೭೭). ೨. ಅಳಿಲೆಕಾಯಿ; ಹರೀತಕಿ: ""ಚೇತಕಿ ಶಿವೆ 
ಹೈಮಾವತಿ ಹರೀತಕಿ'' (ವಸ್ತುಕೋ. ೩೫-೧೨); ಶಿವೆ[ಪಾಠಾಂ.ಸಿಲೆ]ಯಂ ಫಲತ್ರಯಮನ 
ಮರ್ದುವಳ್ಳಿಯಂ ಮಧುಕಮಂ. . . ಸಣ್ಣಿಸಿ ತಿನೆ ಬೇಆ'ವೇಆ* ನಿರ್ವ್ಮಾಜದಿಂ ಪ್ರಮೇಹಂ 
ಕಿಡುಗುಂ (ಲೋಕೋಪ. ೯-೧೩೬). ೩. ನೆಲ್ಲಿಗಿಡ ಮತ್ತು ಅದರ ಕಾಯಿ; ಆಮಲಕ: 
“ಧಾತ್ರೀ, ಆಮಳಕೀ, ಶಿವಾ - ಈ ೩ ನೆಲ್ಲಿ'' (ಹಲಾಯು. ೧೦೧-೪೬೪). ೪. ಬನ್ನಿಮರ; 
ಶಮಾವೃಕ್ಷ : ""ಶಮಾ, ಸಕ್ತುಫಲಾ, ಶಿವಾ - ೩ ಬನ್ನೀಮರದ ಹೆಸರುಗಳು'' 
(ಸಿದ್ಧಾಂತಿ. ೧೨೪). ೫. ನರಿ; ಜಂಬುಕ : ಈ ಮಹೋಗ್ರಕೇಸರಿಕರಿಕಂಠಗರ್ಜಿತ 
ಮಹಾಟವಿಯೊಳ್‌ ಮಅಕೆಂದಿ ನೀಮುಮಾ .ಮರದಡಿಯೊಳ್‌ ಶಿವಾಶಿವರವಂಗಳಿ 
ನೆಟ್ಟಿುವಂತುಟಾದುದೇ (ಪಂಪಭಾ. ೩-೧೧). ೬. ಅದೃಷ್ಟವಂತೆ. ೭. ಮುಕ್ತಿ. 
ಆ. ಹುಲ್ಲು; ಗರಿಕೆ. ೯. ಅರಿಸಿನ. [ಸಂ. ಶಿವಾ] 

ಶಿವೇತರ (ನಾ). ಅಶುಭವಾದುದು : ಶೈವಾಧಾರೇ ಶಿವೇತರವಾರಿಣೀ ಡೆಮಿಸು 
ಭವಮಂ ... ಪಾರ್ವತೀ (ವೃಷವಿ. ೪-೧೨೭). [ಸಂ.1 

ಶಿವೈಕ್ಕ (ನಾ). ೧. ಶಿವನಲ್ಲಿ ಸೇರುವುದು, - ಲೀನವಾಗುವುದು. ೨. ಶಿವನಲ್ಲಿ 
ಸೇರಿದವನು : ಶಿವನಂ ಭಜಿಸಿ ಮೆಜ್‌ವ ಶಿವೈಕ್ಕರಾಳಾನು (ಬಸಪು. ೨೭-೭೧). 

(ಸಂ.] 

ಶಿವೋಚ್ಛಿಷ್ಟಭುಕ್ತಿ (ನಾ). ಶಿವನಿಗೆ ನೈವೇದ್ಮ ಮಾಡಿದ ಪದಾರ್ಥವನ್ನು 
ಭುಜಿಸುವುದು : ಉದಯದೊಳ್‌ ಜಪ ಶಿವಾರ್ಚನೆ ಶಿವಧ್ಕಾನಗಳ್‌ ತದನಂತರಾಗಮ 
ಪುರಾಣನಿಗಮಾವಳಿಯ ಚದುರಪ್ರಸಂಗ ಮೇಣದಜ ಕಡೆಯೊಳ್‌ ಶಿವಾರ್ಚನೆ 
ಶಿವೋಚ್ಛಿಷ್ಟಭುಕ್ತಿ (ಐಕೋಪು. ೭-೪೪). |ಸಂ.) 

ಶಿಮೋಪಾಸನೆ (ನಾ). ಶಿವನ ಸೇವೆಮಾಡುವುದು ; ಶಿವನನ್ನು 
ಉಪಚರಿಸುವುದು: ಶಿವೋಪಾಸನೆಯ ವಿನಾ ಅನ್ಕದೇವೋಪಾಸನೆಯನ್ನು ಮಾಡದೆ, 
ಶಿವಜೀವೈಕ್ಕಬೋಧಕವಾದ ವಿದ್ಯೆಯಲ್ಲಿ ನಿರತರಾಗಿರುವವರು (ಭಾರದ. ೭೪). 

(೫೦. ಶಿವೋಪಾಸನ) 

ಶಿವೋಹಂ (ನಾ). "ನಾನೇ ಶಿವನು' ಎಂಬ ಭಾವ : ಸೋಹಂ ಎಂದಡೆ ಅಂತರಂಗದ 
ಗರ್ವ ಶಿವೋಹಂ ಎಂದಡೆ ಬಹಿರಂಗದ ಅಹಂಕಾರ (ಅಖಂಡೇ. 1೧-೭೧); ಶಿಮೋಹಂ- 
ಶಿವನೇ ನಾನೆಂಬ ಭಾವ , 'ಶಿವೋಸ್ಮಿ' ಎಂಬುದು (ಸರಸಾ. ೨೪ ಆ). "ದಾಸೋಹಂ' 
ಪರಾ. (19 ಸಂಸ್ಕೃತದಲ್ಲಿ "ಶಿವಃ ಅಹಂ' ಎಂಬುದು ಒಂದು ವಾಕ್ಕ. ಕನ್ನಡದಲ್ಲಿ ಇದು 
ಒಂದು ಪದವಾಗಿ ಬಳಕೆಯಾಗಿದೆ] 


| 30 


(ಸಂ. ಶಿವಿಕಾ] 


40 


ಶಿಶಿರ ೮೧೩೨ 


ಶಿಶಿರ (ಗು). ೧. ತಣ್ಣಗಿರುವ; ತಂಪಾದ; ಶೀತಲವಾದ : ಅಂತು ಕಾಳಿಂದೀಜಲಶಿಶಿರ 
ಶೀಕರವಾರಿಚಾರಿಯುಂ . . . ಆಗಿ ಬಂದ ಮಂದಾನಿಲಕ್ಕೆ ಮೆಯ್ಯನಾಟ್‌ಸುತ್ತುಂ 
(ಪಂಪಭಾ. ೫-೫೩ವ). (ನಾ). ೨. ತಂಪು; ಶೀತ; ಚಳಿ. ೩. ಹಿಮ; ಮಂಜು : 
""ಪ್ರಾಳೇಯಂ . . . ಶಿಶಿರಂ, ಹಿಮಂ, ತುಷಾರಂ, ಮಿಹಿಕಾ, ನೀಹಾರಃ - ಈ ೮ ಮಂಜು'' 
(ಹಲಾಯು.೧೦೭-೨೮); ಶಿಶಿರಪಯಃಕಣವೆಳಸಿದ ಕುಶೇಶಯಚ್ಛದಮನಕ್ಷಿಗಳ್‌ 
ಬಾಷ್ಟಜಲಪ್ರಶಮಿತರುಚಿಗಳ್‌ ಪೋಲ್ತಿರೆ (ಜಗಎ ೩-೮೭). ೪. ಆರು ಯತುಗಳಲ್ಲಿ 
ಒಂದು; ಮಾಘ ಮತ್ತು ಫಾಲ್ಗುನ ಮಾಸಗಳನ್ನೊಳಗೊಂಡಿರುವ ಯತು: 
ಮುಂ ಮಹಿಯೆಲ್ಲಮಂ ಶಿಶಿರರಾಜನೆ ಬಿಚ್ಛತಮಾಳ್ವಂ (ಪಂಪಭಾ. ೫-೩೧) ; ಶಿಶಿರದ 
ತವುದಲೆಯುಂ ನವವಸಂತಸಮಯ ಪ್ರವೇಶಮುಂ ತಮ್ಮೊಳ್‌ ಸಂದಿಸೆ ಬಣ್ಣಿಸಲರಿ 
ದಾದೊಡಂ . . . ವಿಭಾಗಿಸಿ ಪೇಳ್ವೆಂ (ಗಿರಿಕ. ೭-೩೫). ೫. ಹಿಮಕರ; ಚಂದ್ರ: ಗಗನಕ್ಕೆ 
ಶಿಶಿರನಂತೆ ಕೊಳಕ್ಕುಳ್ಳಲರ್ದಬ್ದದಂತೆ ಕುರುಜಾಂಗಲವಿಷಯಂ ನಯನವಿಷಯಸುಖಮಂ 
ಪಡೆಗುಂ (ಶಾಂತಿಪು. ೯-೧೩೨). (ಸಂ.) 

ಶಿಶಿರಕರ (ನಾ). ೧. (ಚಂದ್ರನ) ತಂಪಾದ ಕಿರಣ,- ಶೀತಲ ರಶ್ಮಿ: ಆ ಬಾಲಕರ್‌ 
- . - ಶಿಶಿರಕರನಿಕರದಂತೆ ಕುಮುದಪ್ರಕಾಶಕರರುಂ (ಸುಕುಮು. ೨-೫ ವ). ೨. ತಂಪಾದ 
ಕಿರಣಗಳುಳ್ಳವನು ಡೆ ಚಂದ್ರ ; ಅಮೃತಭವಂ ಶಿಶಿರಕರಂ (ಕವರಾ. ೩-೭೪); 
ಶಿಶಿರಕರನೆಲ್ಲಿ ನಿಂದೊಡಮಶಿಶಿರಕಿರಣಾದಿಗಳ್‌ ನಿರೀಕ್ಷಿಪೊಡೆ ಫಲಂ . . . 
ದೊರೆಕೊಳ್ಳುಂ (ಜಾತತಿ. ೨೦-೧೩). [ಸಂ.) 

ಶಿಶಿರಾಂಶು (ನಾ). ವ ಶಿಶಿರಕರ ೨ : ಅಮೃತಮಯಕಿರಣನೆಂಬುದುಮಮರದು 
ಶಿಶಿರಾಂಶುವೆಂಬುದುಂ ಶಶಿಗೆಂದುಂ (ಕವಿರಾ. ೩-೧೮೩). ([ಸಂ.) 

ಶಿಶಿರೋಪಚಾರ (ನಾ). ತಂಪನ್ನುಂಟುಮಾಡುವ ಶುಶ್ರೂಷೆ ;ಶೈತ್ಕೋಪಚಾರ: 
ತರಳಿಕೆ ತಂದ ಚಂದನದ ಚರ್ಚೆಗಳಿಂ ಮತ್ತಮನೇಕಶಿಶಿರೋಪಚಾರಂಗಳಿಂದುಪಚರಿಸಲ್‌ 
(ಕಾದಂಪೂ. ೮೮೪); ಮೂರ್ಛಾಪ್ರಸಂಗನಾದ ಪನ್ನಗಪತಾಕಂಗೆ ಶಿಶಿರೋಪಚಾರ ಕ್ರಿಯೆಗಳಂ 
ಮಾಟ್ರಿ ಸಂಜಯನಿರವಂ ತತ್ಪರಿಜನಂ ಕಂಡು (ಗದಾಯು. ೩-೭೭ ವ); ಪರಿಹರಿಸಲೆಂದು 
ವಿರಹಜ್ವರಮಂ ಶಿಶಿರೋಪಚಾರಮೆಸಗಿದೊಡದು ತಾಂ ಪಿರಿದಾದುದಕಟ 
(ರಾಜಶೇ. ೭-೭೫). ([ಸಂ.] 

ಶಿಶಿರೋಪಸೇವನೆ (ನಾ). ೧. ಶಿಶಿರಯತುವಿನ ಆಗಮನ ; ಶಿಶಿರವನ್ನು 
ಪಡೆಯುವುದು. ೨. ತಂಪನ್ನು ಹೊಂದುವಿಕೆ; ಶೈತ್ಕೋಪಚಾರ. ೧, ೨: 
ಘನಸಮಯಾತ್ಮನಾಥವಿರಹಾತುರೆ ಭೂವಧು ಭೂಮಿಭೃದ್ಧನಸ್ತನೆ ಶಿಶಿರೋಪಸೇವನೆಯ 
ನೊಂದಿರೆ ಬಂದಿರೆ ಚೈತ್ರನಾಗಳ್‌ (ರಾಜಶೇ. ೫-೩೦). (ಸಂ. ಶಿಶಿರೋಪಸೇವನ] 

ಶಿಶು (ನಾ). ೧. ಕೂಸು; ಮಗು; ಹಸುಳೆ: ಬಾಲತ್ವದೊಳಂ ಗುಣಮಣಿಮಾಲಿನಿ ಶಿಶು 
ಸುಮತಿ . . . ಜಿನಪತಿಗೆ ವಿನಯವಿನಮಿತೆಯಕ್ಕುಂ (ಶಾಂತಿಪು. ೪ ೪೭); ಹೊಲಬುಗೆಟ್ಟ 
ಶಿಶು ತನ್ನ ತಾಯ ಬಯಸುವಂತೆ . . . ಬಯಸುತ್ತಿರ್ದೆನಯ್ಕಾ ನಿಮ್ಮ ಶರಣರ ಬರವನು 
(ಬಸವ. ೩೬೫). ೨. ಯಾವುದಾದರೂ ಪ್ರಾಣಿಯ ಮರಿ : ""ಶಿಶು ಶಾಬಂ ಪೋತಂ 
ಮಜ್‌'' (ವಸ್ತುಕೋ, ೮೬-೨೫); ಜಲವಿಕಳಮಾಗಿರ್ದ ಜಲಾಶಯದೊಳ್‌ ಶಿಶುಕುಳೀರಂ 
ನೀರಂ ಪಡೆಯದೆ ಮಲುಮಲನೆ ಮಡಜುಗುತ್ತಿರ್ದುದಂ ಕಂಡು ಕರುಣಿಸಿ (ಪಂಚತಂ. 
೨೯೮-೧೬)- ೩, ಶಿಷ್ಯ; ವಿದ್ಯಾರ್ಥಿ. [ಸಂ.) 

ಶಿಶುಕ (ನಾ). ಒಂದು ಬಗೆಯ ಮಾನು; ಉಣಚಿ : ""ಉಲೂಪೀ, ಶಿಶುಕಃ - ೨ 
ಶಿಶುವಿನ ಹಾಗೆ ಚಪಲವಾದ ಉಣಚಿಮಾನಿನ ಹೆಸರುಗಳು'' (ಸಿದ್ದಾಂತಿ. ೮೨). [ಸಂ.) 

ಶಿಶುಗೀತ (ನಾ). ಮಕ್ಕಳಿಗಾಗಿ ರಚನೆಯಾದ ಹಾಡು; ಮಕ್ಕಳ ಹಾಡು: 
ಜಾನಪದಗೀತ ಮತ್ತು ಶಿಶುಗೀತ;ಲಯದ ಗೂಢಾತ್ಮ ; ಅಲೆಗ್ಸಾಂಡ್ರೀಯ, ಅಷ್ಟಾಕ್ಷರೀಯ 
ಮತ್ತು ಸರಳರಗಳೆಯ ಛಂದೋಬಂಧಗಳು (ನವ್ಮಕಾ.೧೩೨). [ಸಂ.] 

ಶಿಶುಘಾತಕ (ನಾ). ಮಗುವನ್ನು ಕೊಲ್ಲುವವನು; ಶಿಶುಹತ್ಯ ಮಾಡುವವನು: 
ಜ್ವಲನದನ ಶಿಶುಘಾತಕನ ಪರಿದಳಿತಧರ್ಮನ ಗತಿಗಳಲಿ ತಾನಿಳಿವೆನಿಂದೇ ಕೊಲ್ಲದಿರ್ದರೆ 
ಸೂತನಂದನನ (ಕುವ್ಕಾಕ. ೧೮-೭). . [ಸಂ.1 

ಶಿಶುತನ (ನಾ). ೧. ಎಳೆಯ ಪ್ರಾಯ; ಶೈಶವ: ಶಿಶುತನದಲಿ ಸಮಸ್ತ ವಿದ್ಕಾವ್ಮಸನಿಗಳು 
ಯೌವನದೊಳನುಭವವಿಷಯಿಗಳು (ತೊರರಾ. ೧-೩-೧೯); ಕಲ್ಲೊಳಗುದಯಿಪ 


ಮಾ ಮಾ 


ಶಿಶ್ಯಸಂತತಿ 


ಹಗ್ಗಿಯವೊಲ್‌ ಶಿಶುತನವುಳಿದೇಟುಂಚೌವನವ ವಿದಿತಮೆನಲ್ಪಡೆದರಸುಮಗನ 
ನಿಜವದನಂಗಾಣುತ (ಜಯಕಾ. ೨-೬೭). ೨. ಹುಡುಗಾಟಿಕೆ; ಬಾಲಿಶ ಭಾವ: 
ಅಸಮಪದ್ಮವ್ಮೂಹವನು ಭೇದಿಸುವನಾವವನೆನಲು ಕೇಳಿದು ಶಿಶುತನದಲಾಹವಕೆ 
ನಡೆದನು ನಾವು ಬೇಡೆನಲು (ಕುವ್ಮಾದ್ರೋ. 6-2೨). (ಶಿಶು 3. - ತನ) 


ಶಿಶುತೆ (ನಾ). ಎ ಶಿಶುತನ ೧: ಮನುಜಂ ವಜ್ರಸಮುದ್ಭವಂ ಶಿಶುತೆಯೊಳ್‌ 


ವೃದ್ದ ತ್ತದೊಳ್‌ ಸೌಖ್ಯಭಾಜನನಕ್ಕುಂ (ಜಾತತಿ.೧೩-೧೭); ನವೋದಯದೊಳವಾ 
ಪ್ರಶಮಿತತಮನೊಳ್‌ ನೆಲ್‌ದುದು ಶಿಶುತೆಯೊಳಂ ನಾಡೆ ರೂಢಿವೆತ್ತ ವಿವೇಕಂ 
(ಚಂದ್ರಪು. ೨-೧೯). [ಸಂ. ಶಿಶುತಾ। 


ಶಿಶುತ್ವ (ನಾ). ಎ ಶಿಶುತನ ೧: ""ಶಿಶುತ್ವಂ, ಶೈಶವಂ, ಬಾಲ್ಕಂ - ೩ ಹದಿನಾರು 


ವರುಷಗಳಿಗೆ ಕಡಮೆಯಾದ ವಯಸ್ಸು, ಹುಡುಗುತನ'' (ಸದ್ರಾಂತಿ.೧೭೯). (ಸಂ. 


ಶಿಶುಪ್ರಾಸ (ನಾ). ಮಕ್ಕಳಿಗೆ ಪ್ರಿಯವಾಗುವಂತೆ ರಚಿಸುವ ಪ್ರಾಸಸಹಿತವಾದ 


ಪದ್ಮ: ಈಚೆಗೆ ಕನ್ನಡದಲ್ಲೂ ಶಿಶುಪ್ರಾಸಗಳ ರಚನೆ ಹೆಚ್ಚಾಗಿದೆ (ರೂಡಿ). [ಸಂ.) 


ಶಿಶುಮತಿ (ನಾ). ೧. ಮಗುವಿನ ಬುದ್ಧಿ. ೨. ಮಗುವಿನಂತೆ ಬುದ್ದಿಯುಳ್ಳವನು: 


ಶಿಶುಮತಿಗಳಿಗೆ ಹೇಳಯ್ಯ, ನಿನ್ನ ಹದಿಬದೆತನದ ಹಿರಿಮೆಯಂ! (ಶ್ರೀರಾವೂ. ೨೨೨-೩೧೮). 
[ಸಂ.; 


ಶಿಶುಮಾರ (ನಾ). ೧. ತಿಮಿವರ್ಗಕ್ಕೆ ಸೇರಿದ ಸಮುದ್ರಪ್ರಾಣಿ: ಮೊಸಳೆ: 


ಲೋಭಮಕರಾನೀಕಂಗಳಾಟಂದು ನುಣ್ಣಗೆ ನುಂಗುತ್ತಿರೆ ಮಾರರಾಗಶಿಶುಮಾರಂಗಳ್‌ 
ಮಹೋಗ್ರಂಗಳಿನ್ನೆಗಮೋರಂತೆ ತೊಬಲ್ಲೆಂ (ಅಎಪ ೯-೬೦); ಮಧುವಿಂ ಕೃತಪಾನದೆ 
ನಸ್ಮದಿಂದೆ ತಾಂ ತೊಲಗುಗುಮುಗ್ರಮಪ್ಪ ಶಿಶುಮಾರವಿಷಂ (ಖಮದ. ೧೩-೯೭). 
೨. [ಜ್ಯೋತಿ] ಒಂದು ನಕ್ನತ್ರಪುಂಜದ ಹೆಸರು. (ಸಂ.] 


ಶಿಶುರಾಜ (ನಾ). ೧. ಮಕ್ಕಳ ನಾಯಕ; ಶಿಶುಗಳಲ್ಲಿ ಶ್ರೇಷ್ಠನಾದವನು. 


೨. ಬಾಲಚಂದ್ರ. ೧ , ೨: ಕುಮುದಾನಂದನನಪರಾಜಿತಂ ಪ್ರಸನ್ನಂ ಶಿಶುರಾಜಂದಲೆನೆ 
ಸಂದು ಪರಿಪೂರ್ಣೇಂದುವಿಲಾಸದಿನದೇಂ ಪೊದಲ' ೊದವಿದನೋ (ಶಾಂತಿಪು. ೨-೨). 
(ಸಂ. ಶಿಶುರಾಜನ್‌) 


ಶಿಶುವಧ (ನಾ). ಮಗುವಿನ ಕೊಲೆ; ಹಸುಳೆಯ ಹತ್ಯೆ : ದಿವಿಜವಧಪಟುಗೆ 


ನಿನಗಭಿಭವಮಾ ಶಿಶುವಧಮೆನಲ್ಕೆ ಮಾಣ್ಸೆನೆ ಮತ್ತೇಭವಧಪ್ರಚಂಡಯಮದಂಡವದೇಂ 
ಮಾಣ್ದುದೆ ಪಿಪೀಲಿಕಾವಧವಿಧಿಯಂ (ಜಗವ. ೨-೫೪). ([ಸಂ.) 


ಶಿಶುವಿಹಾರ (ನಾ). ಮಕ್ಕಳ ದೈಹಿಕ ಹಾಗೂ ಮಾನಸಿಕವಿಕಾಸಕ್ಕೆ 


ಅನುಕೂಲವಾಗುವಂತೆ ರಚನೆಯಾದ ಪಾಠಶಾಲೆ; ಬಾಲವಾಡಿ: ಹೊಸದಾಗಿ 
ಸ್ಮಾಪಿತವಾಗಿರುವ ಒಂದು ಶಿಶುವಿಹಾರಕ್ಕೆ ಅವಳೇ ಮುಖ್ಕೋಪಾಧ್ಯಾಯಿನಿ 
(ದೂರಸ. ೩೩೩); ೩ ವರ್ಷಗಳಿಂದ ೬ ವರ್ಷಗಳ ತನಕ ಮಕ್ಕಳಿಗೆ ಅನುಕೂಲಿಸುವಂತೆ ಶಿಶು 
ಎಹಾರಗಳೆಂಬ ನೂತನಶಿಕ್ಷಣಸಂಸ್ಥೆಗಳು ಪ್ರಚಾರಕ್ಕೆ ಬರುತ್ತಿವೆ (ಶಿಕ್ಷ. ೧೮೪). [ಸ] 


ಶಿಶುವೇಷ (ನಾ). ೧. ಮಗುವಿನ ಉಡುಗೆತೊಡುಗೆ. ೨. ಮಗುವಿನ ರೂಪ, 


ಆಕಾರ : ನಂಬಿಯಣ್ಣಂ ಶಿಶುವೇಷದೊಳ್‌ ನಳನಳಿಸಿ ತೊಳತೊಳಗಿ ಕಂಡವರ 
ಕಣ್ಣ ಮಣಿ... ಎನಿಸಿ (ನಂಬಿರ. ೨-೧). (ಸಂ.] 


ಶಿಶುಸಂಗೋಪನೆ (ನಾ). ಮಕ್ಕಳನ್ನು ಸಾಕುವುದು; ಹಸುಳೆಗಳನ್ನು 


ಪೋಷಿಸುವುದು : ಗೃಹದೇವತೆಗೆ ಶಿಶುಸಂಗೋಪನೆಯೊಂದಿಗೆ ಮನೆಯ ಎಲ್ಲಾ 
ಕೆಲಸಗಳ ಹೊಣೆಯೂ ಸೇರಿದ್ದು (ಹೊಜಕ್ಸಿ.೩೦). [ಸಂ. ಶಿಶುಸಂಗೋಪನ] 


ಶಿಶುಹತ್ಯೆ (ನಾ). * ಶಿಶುವಧ : ಅವನು ಹಿಂದೂಸಮಾಜದಲ್ಲಿ ಬೆಳೆದು ಬಂದಿದ್ದ 


ಸ್ತ್ರೀ, ಶಿಶುಹತ್ಯೆ, ಸಹಗಮನ ಮತ್ತು ಪ್ರಾಣಿಬಲಿ ಮುಂತಾದ ಪದ್ಧತಿಗಳನ್ನು ತಪ್ಪಿಸಲು 
. ಸಾಮಾಜಿಕ ಸುಧಾರಣೆಗಳನ್ನು ಕೈಗೊಂಡ (ಕವಿಕೋ. 1. ೧೫೮). [ಸಂ. ಶಿಶುಹತ್ಕಾ| 


ಶಿಶ್ನ (ನಾ). ೧. ಪುರುಷನ ಜನನೇಂದ್ರಿಯ : ದ ಶಿಶ್ನ ನಖಗಳಂ . . . ಕಿಟ್ಟಿಂ 


ಮೂತ್ರಗಳ್ಳಹಂ ಬೇದಿಸಿಯೆ ಪೊಜಮಡುವವು (೮೨೭%. ೩೯-೩೧). ೨. ಬಾಲ. ([ಸಂ.) 


ಶಿಶ್ಯಸಂತತಿ (ನಾ). ವಿದ್ಕಾರ್ಥಿಪರಂಪರೆ : ಸನ್ನಿ/(ಣದ ಶಾನ್ರಿಮುನಿಗಳ ಶಿಶ್ಶಸನ್ರತಿ 


ಶ್ರೀ ವಾದಿರಾಜದೇವರ ಶಿಷ್ಯರು (ಮೈಅರಿ. ೧೯೨೯ ನಂ-೫ ; 1ನೆಯ ತೆ]. 
[ ಇದು "ಶಿಷ್ಕಸಂತತಿ' ಎಂಬುದಗ ಅಪಲಖತ। 


ಶಿಶ್ರೂಷೆ 


ಶಿಶ್ರೂಷೆ (ನಾ). ಸೇವೆ; ಉಪಚಾರ : ವೇಸಿಯಹ ಪರಿಯಂಕದಲಿ ನಿಜದಾಸಿಯಹ 
ಶಿಶ್ರೂಷೆಯಲಿ [ಪಾಠಾಂ. ಪರಿಚರ್ಯೆಯೊಳು] ನಿರ್ದೋಷಿಯಹ ಪತಿಭಕ್ತಿಯಲಿ ಮೋಹದಲಿ 
ತಾಯೆನಿಸಿ (ಕುವ್ಮಾಉ. ೩-೮೦). [ಆ ಸಂ.ಶುಶ್ರೂಷಾ) 

ಶಿಷಿತ್ತಿ, ಶಿಷ್ಟಿಂತ, ಷಿಶಿಂತಿ, ಸಿಶ್ಯಂತಿ, ಸಿಷಿತ್ತಿ, ಸಿಷ್ಕಿಂತಿ (ನಾ). ಗುರುಗಳಲ್ಲಿ 
ಅಭ್ಯಾಸ ಮಾಡುವವಳು; ವಿದ್ಯಾರ್ಥಿನಿ; ಶಿಷ್ಕೆ: ಅದೆ ಯಟ್‌ನಾಡ ಚಿತ್ತೂರ 
ಮೋನಿಗುರವಡಿಗಳ ಶಿಷಿತ್ತಿಯರ್‌ ನಾಗಮತಿಗನ್ತಿಯರ್‌ ಮೂರುತಿಂಗಳ್‌ ನೋನ್ತು 
ಮುಡಿಪ್ಪಿದರ್‌ (ಎಕ.1, ೨೦-೧;ಸು. 700); ಸನ್ಮಸನಂಗೆಯ್ದು ಮುಡಿಪಿದರವರ ಶಿಷಿತ್ತಿಯರಪ್ಪ 
ಮಾದೇವಿಕಂತಿಯರ್‌ (ಎಕ. ೫1೪, ಮಂಡ್ಕ. ೧೫೧-೯; 7). ಶಿಪ್ಲಿಂತಿ: ಮಹತ್ತ್ವ್ವದಿಂ 
ಸಿರಿಯನನ್ಹಿಮುನೀಂದ್ರರೆ ದೇವರುರ್ವ್ವಿಯೊಳ್‌ ಅವರ ಶಿಷ್ಟಿಂತಿಯರ್‌ (ಇಆ. xvi, 
೩೮-೯;1076). ಹಿಶಿ೦ತಿ: ತೊಯ್ವಬ್ಬೆರಳಿಯರ ಪೆರಿಯ ಷಿಶಿನ್ತಿಯಳ್‌ ಅಮಿಬ್ಬೆಕನ್ನಿಯಳ್‌ 
(ಎಕ. ೫೪. ತಿರುವ. ಆ೮-೧೧;?). ಸಿಶ್ಶ೦ತಿ: ಗುಣ[ಭದ್ರ) ಸಿದ್ದಾಂ(ತಿ]ದೇವರ ಸಿಶ್ಯಂತಿಯರಪ್ಪ 
ಶ್ರೀಮೋನಿಮನಿಕನ್ತಿಯರ (ಸೌಇಇ. ೫%, ೩೨-೪೦; 1045). ಸಿಹಿತ್ತಿ: ಮಾಳವೆಕನ್ತಿಯರ 
ಸಿಷಿತ್ತಿಯರಪ್ಪ ಮಂಕಬ್ಬೆಕನ್ರಿಯರ್‌ (ಎಕ. 1% (5, ಬೆಂಗಳೂ. ೯೩-೭; 1000). ಸಿಷ್ಕಿ೦ತಿ: 
ಶ್ರೀಮತ್‌ ಪ್ರಭಾಚನ್ತಸಿದ್ಧಾನ್ತದ ಭಟಾರರ ಸಿಷ್ಠಿನ್ತಿಯರಪ್ಪ ದೇವಿಯಬ್ಬೆ ಕನ್ರಿಯರ 
ನಿಸಿಧಿಗೆ (ಎಕ. ೫%. ಹೊಳೆನ. ೬೫-೧೦; 950). [ಆ ಶಿಷ್ಕ 4 - ಇತ್ತಿ) 

ಶಿಷ್ಟ (ಗು). ೧. ಉಳಿದ; ಮಿಕ್ಕ. ೨. ಅಪ್ಪಣೆಮಾಡಿದ; ಆಜ್ಞಾಪಿಸಿದ. 
೩, ಯೋಗ್ಯವಾದ; ಉತ್ತಮವಾದ: ರೂಢಿವಶದಿಂ ಸಲೆ ಸಲ್ಬುದಿದಲ್ಲೆ 
ಶಿಷ್ಟಸಂಭಾವಿತಮಪ್ಪ ಕಾವ್ಮಸಮಯಂ (ಕಾವ್ಮಾವ. ೮೪೪); ಶಿಷ್ಟ ಸಾತ್ರಿಕಕೆ ಸೆಡೆಯುವುದೆ 
ಭ್ರಷ್ಟ. ಕ್ನಸನೀತಿ? (ಶ್ರೀರಾಮ. ೨೯೧ - ೧೫೭). ೪. ಪಳಗಿದ; ತರಪೇತು ಹೊಂದಿದ. 
(ನಾ). ೫. ಒಳ್ಳೆಯದು; ಉತ್ತಮವಾದುದು : ಆ ಮಾತು ಶಿಷ್ಪವಿರುದ್ಧ 
ಸಾಧ್ಯವಲ್ಲವೆಂದು ನಿನಗೆ ಹಿಂದೆ ಹೇಳಿದ್ದೆ (ಶಾಂತಲಾ. ೨೬೯). ೬. ಒಳ್ಳೆಯ ನಡವಳಿಕೆ; 
ಸದಾಚಾರ : ಬಸವ ಶಿಷ್ಟದಿಂ ಕಾಣ್ಪಳತೆಯಲಿ ನಡೆವಷ್ಟು ದೂರಂ ಕೀರ್ತಿ 
ಸುತ್ತೊಸೆದಷ್ಟಮಂತ್ರದೊಳಿಂತು ಯೋಜನಮಾತ್ರವೈತಂದು (ಬಸಪು. ೪-೫೦). 
೭. ಯೋಗ್ಯನಾದ ವ್ಯಕ್ತಿ; ಉತ್ತಮನಾದವನು : ಶಿಷ್ಟರಶಿಷ್ಟಮೆನೆ ಪಾಸಜ್‌ಯೊಳ್‌ 
ಕೂಸನಪ್ಪಳಿಸಿ (ಜಗವ. ೨-೫೩ವ); ಓಲೆಯುಡುಗೊಲ್‌ಸಹಿತ ಧರಣೀಪಾಲರಿಗೆ ಪಾಂಡವರು 
ಶಿಷ್ಟರು ಕಾಳಗಕೆ ನೆರವಾಗಲೋಸುಗ ಕರೆದರಲ್ಲಲ್ಲಿ (ಕುವ್ಮಾಉ. ೧-೧೫); ಮೋಹಕ್ಕೆ 
ಬೀಳದವನೂ, ಕ್ರೋಧವಿಲ್ಲದವನೂ, ಶಿಷ್ಟನೆಂದು ಬೋಧಾಯನರು ನುಡಿದಿದ್ದಾರೆ 
(ಅರ್ಯಧ. ೫೬). ಆ. ಜ್ಞಾನಿ ; ತಿಳಿದವನು. ೯. ಆದೇಶ ; ಆಜ್ಞೆ. [ಸಂ] 

ಶಿಷ್ಟಜನ (ನಾ). ಯೋಗ್ಯರಾದ ಮಂದಿ;ಸುಸಂಸ್ಕೃತರಾದ ಜನ: ಶಿಷ್ಟಜನೋಚ್ಛಿಷ್ಟಂ 
ಬಹುಕಷ್ಟಂ ಬಹುದುಷ್ಟಮಷ್ಟಕರ್ಮಾಗ್ನಿಪರಿಪುಷ್ಟಂ . . . ಸಂಸಾರಂ (ಅಜಿಪು. ೨-೭೪); 
ನೀರ್ಗುಡಿಯಲೆಟ್‌ವುತ್ತ ಮೊನೆವೆರಸಿದಲಗಂ ತೋರ್ಪ ಕುಡಿ ನಾಲಗೆಯೊಳೊಪ್ಪೆಯೊಪ್ಪಿದರು 
ಶಿಷ್ಟ[ಪಾಠಾಂ.ಪಾಂಥ]ಜನಕಿಟ್ಟ ಬಲುಗಾಣದಂತೆ (ಹಚಕಾ. ೪-೩೮). ([ಸಂ.) 

ಶಿಷ್ಟತನ (ನಾ). ಯೋಗ್ಯವಾಗಿರುವಿಕೆ; ಸಭ್ಯವಾಗಿರುವಿಕೆ ಕಟ್ಟಾಳು ಶಿಷ್ಟತನಕ್ಕೆ 
ಹೋಹ ಕಷ್ಟವ ನೋಡಾ (ಬಸವ. ೬೯೩). [ಶಿಷ್ಟ 1% - ತನ] 

ಶಿಷ್ಟತೆ (ನಾ). ಸಭ್ಯವಾಗಿರುವಿಕೆ;  ಯೋಗ್ಯವಾಗಿರುವಿಕೆ: ಶಿವಾರ್ಚನ 
ನಿತ್ಯನೈಮಿತ್ತಿಕದ ಕರ್ಮಗಳ ಸನುಮತದಲಾರ್ಜಿಸಲು ಶಿಷ್ಟತೆ ಜನಕೆ ಕರ್ಮವಿಲೋಪಬ್ರಷ್ಟತೆ 
ಎನುತ ವಿಧಿಯಿರಲೆಂತುಪೇಕ್ಷೆಯ ಮಾಡಲಹುದೆಂದ (ಗಗತಾ. ೧೬-೩೧). [ಸಂ. ಶಿಷ್ಟತಾ] 

ಶಿಷ್ಟಪರಿಪಾಲಕ (ನಾ). ಸಭ್ಮರನ್ನು ಕಾಪಾಡುವವನು; ಸಜ್ಜನರನ್ನು 
ರಕ್ಷಿಸುವವನು : ದುಷ್ಟನಿಗ್ರಹ ಶಿಷ್ಟಪರಿಪಾಲಕ ನಮ್ಮ ಕೂಡಲ ಸಂಗಮದೇವ 
(ಬಸವ. ೫೪೮). [ಸಂ.] 

ಶಿಷ್ಟಪರಿಪಾಲನೆ (ನಾ). ಸಭ್ಮರನ್ನು ಕಾಪಾಡುವಿಕೆ; ಯೋಗ್ಯರನ್ನು ಸಲಹುವಿಕೆ: 
ದುಷ್ಟನಿಗ್ರಹ ಶಿಷ್ಟಪರಿಪಾಲನೆಯೇ ಭಗವದವತಾರದ ಗುರಿ (ರೂಢಿ). 

(ಸಂ. ಶಿಷ್ಟಪರಿಪಾಲನ] 

ಶಿಷ್ಟಪಾಲಕ (ನಾ). ಎ ಶಿಷ್ಟಪರಿಪಾಲಕ: ಶಿವಂ ಸರ್ವಧಾ ದುಷ್ಟನಿಗ್ರಹ ಶಿಷ್ಟಪಾಲಕಂ 
(ಚೆಬಪು. ೪೭-೨೭). [ಸಂ.) 

ಶಿಷ್ಟಪ್ರತಿಪಾಲನ (ನಾ). ಯೋಗ್ಮರನ್ನು ರಕ್ಷಿಸುವುದು: ದುಷ್ಟನಿಗ್ರಹ 


೮೧೩೩ 


ಶಿಸು 


ಇಡಿ 


ಶಿಷ್ಟ ಪ್ರತಿಪಾಲನಾರ್ಥಮೆನ್ನವತಾರಂ (ಜಗವಿ. ೩-೮೨); ವಿಹಿತಂ ಕ್ಲಶ್ರಿಯನಂದನಂಗೆ 
ದಿಟಮೆಂತುಂ ನೀತಿಯೊಳ್‌ ದುಷ್ಟನಿಗ್ರಹ ಶಿಷ್ಟಪ್ರತಿಪಾಲನಂಗಳ್‌ (ಪುಷ್ಪಪು ೫-೫). (ಸಂ.] 

ಶಿಷ್ಟಬಾಗೆ (ನಾ). ಬಾಗೆಮರದಲ್ಲಿ ಒಂದು ಬಗೆ: ಶಿಸ್ತು ಬಿರಡಿ, ಶಿಷ್ಟಬಾಗೆ, 
ಬಿಂಡಿ, ಇರಗುಂಡಿಮಾವು (ಮೃಔಗಿ. ೨೮-೫೨). (1 * ಬಾಗೆ] 


5 | ಶಿಷ್ಪಭಾಷೆ (ನಾ). ತಿಳಿದವರು ಆಡುವ ಭಾಷೆ; ಸುಧಾರಿಸಿದ ಭಾಷೆ: ಇದರಂತೆ 


- 
೦ 


20 


30 


35 


ಲಂಡನ್ನಿನ ಇಂಗ್ಲಿಷ್‌ ಭಾಷೆ ಇಂಗ್ಲೆಂಡಿನ ಪ್ರಮಾಣಭಾಷೆ ಅಥವಾ ಶಿಷ್ಟಭಾಷೆಯಾಯಿತು 
೬ . - ಮೈಸೂರಿನ ಕನ್ನಡಭಾಷೆ ಕರ್ನಾಟಕದ ಶಿಷ್ಟಭಾಷೆಯಾಗಿದೆ! (ದ್ರಾವಿಎ. ೩೮೧). 
(ಸಂ. ಶಿಷ್ಟಭಾಷಾ] 

ಶಿಷ್ಟಾಚಾರ (ನಾ). ೧. ಒಳ್ಳೆಯ ನಡವಳಿಕೆ , -ಸಂಪ್ರದಾಯ: ಇದುಮಹಾಯಷಿ 
ಸೇವಿತಾಶ್ರಮವಿದಜ ಶಿಷ್ಟಾಚಾರವನು ಕೆಡಿಸಿದವರೇ ಕ್ಷಯವಹರು (ಕುವ್ಮಾಅ. ೧೮-೧೦); 
ನೀವು ಶಿಷ್ಟಾಚಾರದ ಮಾತು ಏನನ್ನೂ ಹೇಳಬೇಡಿ (ದೂರಸ. ೩೧). ೨. (ಆಲಂ) 
ತೋರಿಕೆಯ ಆಚಾರ; ಮನಃಪೂರ್ವಕವಲ್ಲದ ನಡವಳಿಕೆ: ಏನೋ ಶಿಷ್ಟಾಚಾರ 
ಕ್ಕಾಗಿ ಕಾರ್ಯಮಾಡಿ ಮುಗಿಸಿದರು (ರೂಢಿ). (ಸಂ.] 

ಶಿಷ್ಟಿ (ನಾ). ೧. ಆಳ್ವಿಕೆ; ಪ್ರಭುತ್ವ: ಜಾನಪದಶಿಷ್ಟಿಯಲಿ ಸಂಪತ್ಸಮಖ್ಬಯಲಿ 
ಜ್ಞಾನಸಂಧಾನದಲಿ, ಮಾಲ್ಕಗಣನೆಯಲಿ . . . ಧಾರ್ಮಿಕತೆಯೆದ್ದು ನಿಲೆ ಆನಂದ 
ಧರೆಗಂದು (ಮಂಕುಕ. ೮೮೫). ೨. ಅಪ್ಪಣೆ; ಶಾಸನ; ಆಜ್ಞೆ: ""ಅಪವಾದಃ . . . 
ಶಿಷ್ಟ, ಆಜ್ಞಾ-೫ ಆಜ್ಞೆಗೆ ಹೆಸರುಗಳು'' (ಸಿದ್ಧಾಂತಿ. ೨೪೨). ೩. ಶಿಕ್ಷೆ; ದಂಡನೆ. (ಸಂ.] 

ಶಿಷ್ಯ (ನಾ). ೧. ವಿದ್ಯಾರ್ಥಿ; ಛಾತ್ರ : ಆದಿಗುರು ಅನಾದಿಶಿಷ್ಠ ಈ ಉಭಯಕುಳ 
ಸ್ಹಳವ ಬಲ್ಲರೆ ಆತ ಲಿಂಗಸಂಬಂಧಿ (ಬಸವ. 60೩); ಭಕ್ತಿಯಿಲ್ಲದ ಶಿಷ್ಕಗೊತ್ತಿಕೊಟ್ಟುಪದೇಶ 
ಬತ್ತಿದ ಕೆಟ್‌ಯ ಬಯಲಲ್ಲಿ ರಾಜಾನ್ನ ಬಿತ್ತಿ ಬೆಳೆದಂತೆ (ಸರ್ವಜ್ಞ. ೭೬); ಗುರುವಿನಂತೆ 
ಶಿಷ್ಠ, ತಂದೆಯಂತೆ ಮಗ (ನೀತಿಜಂ. ೧, ೨೨). ೨. (ನಿರ್ದಿಷ್ಟ ಅವಧಿಯವರೆಗಿನ 
ಒಪ್ಪಂದದ ಮೇಲೆ) ಕೆಲಸ ಕಲಿಯುತ್ತಿರುವವನು; ಅಭ್ಯಾಸಿ : (೪. [ಸಂ] 

ಶಿಷ್ಯತ್ವ (ನಾ). ವಿದ್ಕಾರ್ಥಿಯಾಗಿರುವಿಕೆ; ಶಿಷ್ಕನಾಗಿರುವಿಕೆ: ಆತ್ಮೀಯ 
ವಿದ್ಮಾಗರ್ವಪರ್ವತಮವರ ವಚೋವಜ್ರನಿರ್ಫಾತದಿಂ ನುಚ್ಚುನುಟ್‌ಯಾಗಿ ಪೋದೊಡೆ 
೬... ತಚ್ಛಿಷ್ಠತ್ವಮಂ ಪೊಣ್ಣು (ಆದಿಪು. ೩-೭೫ ವ); ನರೇಂದ್ರ ರಾಮಕೃಷ್ಣರ ಶಿಷ್ಕತ್ವವನ್ನು 
ಸ್ವೀಕರಿಸಿದ (ಧರ್ಮಸಾ. ೪೬). [೫0.1 

ಶಿಷ್ಯವೃತ್ತಿ (ನಾ). ೧. ಎ ಶಿಷ್ಕತ್ವ: ಭೀಷ್ಮನು ತನ್ನ ಮೊಮ್ಮಕ್ಕಳನ್ನು ಅವನಲ್ಲಿ 
ವಿಧಿಪೂರ್ವಕವಾಗಿ ಶಿಷ್ಕವೃತ್ತಿ ಕೈಕೊಳ್ಳುವಂತೆ ನೇಮಿಸಿದನು (ವಚೆಭಾ. ೧೮). 
೨. ವಿದ್ಯಾರ್ಥಿಗಳಿಗೆ ದೊರೆಯುವ ವೇತನ; ವಿದ್ಕಾರ್ಥಿವೇತನ : ಸ್ತ್ರೀವರ್ಗದಿಂದ 
ಇವರಿಗೊಂದು ಶಿಷ್ಕವೃತ್ತಿ ಸಿಕ್ಕಿದೆ (ಸಂಜೀವಿ. ೧೬) ; ಹರಲಾಲನು ಎಫ್‌. ವಾಯ್‌ ಪಾಸಾಗಿ 
ಶಿಷ್ಯವೃತ್ತಿ ಪಡೆದು ಮೂರನೆಯ ವರ್ಷದಲ್ಲಿ ಓದುತ್ತಿದ್ದಾನೆ (ಇಪ್ಪಕ. ೩೦೪). [ಸಂ.] 

ಶಿಷ್ಯವೇತನ (ನಾ). ವ ಶಿಷ್ಯವೃತ್ತಿ ೨ : "ಸಾಮ್ಕೂಲ್‌ ಕೋಲಿನ್ಸ್‌' ಎಂಬಾತನೊಬ್ಬನ 
ಸಹಾಯದಿಂದ ಕೇಂಬ್ರಿಡ್ಜ್‌ ವಿಶ್ಚವಿದ್ಕ್ಮಾಲಯದಲ್ಲಿ ರೇಗೆ ಒಂದು ಶಿಷ್ಕವೇತನ ದೊರೆಯಿತು 
(ಸಸ್ಮಕ. ೧). ([ಸಂ.] 

ಶಿಷ್ಯೆ (ನಾ). ವಿದ್ಧೆಯನ್ನು ಕಲಿಯುವವಳು; ವಿದ್ಯಾರ್ಥಿನಿ: ಸಂಯಮವ ಸಾಧಿಸಿ 
ಮತ್ತೆ ನುಡಿದೋರಿದಳ್‌ ಮನ್ಮಥನ ಶಿಷ್ಕೆ (ಚತ್ರಾಂಗ. ೩೮-೧೦೩೪). (ಸಂ. ಶಿಷ್ಕಾ) 

ಶಿಷ್ನಿಂತಿ "ಶಿಷಿತ್ತಿ' ನೋ. 

ಶಿಸವೆ "ಸಿಸವೆ' ನೋ. 

ಶಿಸ್ತು, ಸಿಸ್ತು (ನಾ). ೧. ಅಲಂಕಾರ; ಶೃಂಗಾರ : ಕಸ್ತೂರಿತಿಲಕವನಿಟ್ಟು ಶಿಸ್ತಿನಿಂದಾ 
ಪರಿಮಳಾವ ಹಂಸೆಗಮನೆಗೆ ಧರಿಸಿ ಬೇಗಾದಿ ಆ ವನಿತೆಯಾರು ಮುತ್ತಿನಾ 
ಮೂಗುತಿಯಾನಿಟ್ಟಾರು (ಯನಳ. ೪೯); ಚಿತ್ರವರ್ನಂಗಳಾದ ಬಟ್ಟೆಗಳಿಂದ ಶಿಸ್ತು 
ಮುಸ್ತೈದೆಗಳಂ ಮಾಡಿಕೊಂಡು (ಸೌಗಂಧಿ. ೧೮೧-೧೨); ಸೆಟ್ಟಿ ಶಿಸ್ತುಮಾಡುವುದರೊಳಗೆ 
ಪಟ್ಟಣ ಸೂರೆ ಹೋಯ್ತು (ಗಾದ). ೨. ಕಟ್ಟುಪಾಡು; ಕಟ್ಟಳೆ; ನಿಯಮ: ಹಡಗಿನಲ್ಲಿ 
ಶಿಸ್ತು ಎಂಬುದೇ ಉಳಿಯಲಿಲ್ಲ. ಶಿಸ್ತನ್ನು ಕಾಪಾಡಲು ಗಾಮಾನಂಥ ಗಟ್ಟಿಗನಿಗೂ 
ಕಷ್ಟವಾಯಿತು (ಪ್ರವಾಇ. ॥, ೨೨೨); ಮಕ್ಕಳು ಶಿಸ್ತಿನಿಂದ ಇರುವುದು ಒಳ್ಳೆಯದು 
(ಮಹಾತ್ಮ. ೭). ೩. ಒಪ್ಪ; ಓರಣ: ಮನೆಯ ಸಾಮಾನುಗಳನ್ನು . .. ಒ೦ದು ಬಗೆಯ 


ಶಿಸ್ತುಗಾತಿ 


ಶಿಸ್ತಿನಿಂದ ಜೋಡಿಸಿ, ಅಣಿಯಾಗಿಡುತ್ತಿದ್ದಳು (ಮಲೆಮಂ. 60); ಇಡೋದೆಲ್ಲ ಶಿಸ್ತಾಗಿ 
ಇಟ್ಟೀಯಿಲ್ಲೋ (ಅಶ್ವಮೇ. ೮೧). ೪. ಗುರಿ; ಲಕ್ಷ್ಮ: ಆ ಫಿರಂಗಿಯಿಂದ ಖಾಸಾ 
ವೀರರಾಜೇಂದ್ರ ಒಡೆಯರವರೇ ಶಿಸ್ತುನೋಡಿ ಕೋಟೆಗೆ ಇಡುತ್ತಿದ್ದರು (ರಾಜೇಂದ್ರ. ೪೯). 
೫. ಕಂದಾಯ; ತೆರಿಗೆ: ಆ ಅಮರದ ಮಾಗಣೆ ಯರಡುಸಾವಿರವರಹ ಶಿಸ್ತಿನದು ಇದೆ 
(ರಾಜೇಂದ್ರ, ೧೨೦). ೬. ಕಂದಾಯ ಬಾಕಿ ನಿಂತ ಕುಳಗಳ ದಾಖಲೆಯ ಪುಸ್ತಕ,- 
ಕಟ್ಟು : (6. ಸಿಸ್ತು: ೨. ತಮ್ಮ ತಮ್ಮ ವಿಶಿಷ್ಟ ಆಚರಣೆಗಳು, ನಡತೆ ಮತ್ತು ಸಿಸ್ತಿನ 
- ನಿಯಮಾವಳಿಗಳು ಮತ್ತು ಬೋಧನೆಗಳನ್ನು ಒಳಗೊಂಡ ಸಂನ್ಮಾಸೀಸಂಘಟನೆಗಳು 
ಅಸ್ತಿತ್ವಕ್ಕೆ ಬಂದುವು (ತತ್ತಪ್ರಾ ೫೫೪). ೫. ತಾನುಗೊಡಿಗೆಯಲ್ಲಿ ಗದ್ದೆ ಖ ಆಕ್ಕೆ ಸಿಸ್ತು ಗ 
೮ ಗುಬ್ಬಿ ಬಯಲಲ್ಲಿ ಗದ್ದೆ ಖಂ ೧೦ ೧/೪ (ಮೈಆರಿ. ೧೯೨೯, ೧೮-೬; 1402); ಮೂರು 
ವರಹಾಂನ್ನು ಆರು ಹಣವಿಗೆ ವಿವರ ಸಿಸ್ತಿನಿಂದ ಮೂರು ವರ ಗ ೩ ನಷ್ಟ 
(ಮೈಆರಿ. ೧೯೩೪, ೯-೯; -690); ಕೊಡಲಿಮಂದೆ ಸ್ಮಳ ವಂದಕ್ಕೆ ಹುಟ್ಟುವಳಿ ಸಿಸ್ತು ಗ ೩೦೦ 
ಮುಂನೂರು ವರಹ (ಮೈಲರಿ. ೧೯೩೩. ೩೪-೧೫ ; 1756). 
ಶಿಸ್ತುಕಟ್ಟು - ಗುರಿ ತಾಗುವಂತೆ ಬೇಟೆಯ ಸಲಕರಣೆ ಜೋಡಿಸು : ರೈತನು 
ಹೊತ್ತಾರೆ ಎದ್ದು ಶಿಸ್ತು ಕಟ್ಟಿದ್ದ ಸ್ಥಳಕ್ಕೆ ಹೋದನು (ಪಂಜಪಂ. ೨೩). ಸಿಸ್ತುಮಾಡು ಎ 
ಕಂದಾಯವನ್ನು ಗೊತ್ತುಮಾಡು, - ನಿಗದಿಪಡಿಸು : ಯಾ ಗ್ರಾಮದಲು 
ಹಳೇಪೇಠೆಯಲು ಪ್ರಕು ಯಿದ್ದ ಹೂಗೊಪಲಸ್ಥಳಕ್ಕೆ ತೆರಿಗೆಯಿಲ್ಲ ಯಿ ಸ್ತಳಕ್ಕೆ ಸಿಸ್ತುಮಾಡಿ 
ಯಿ ಸ್ತಳನ ಹಾಲುತ್ತಾರ ಕೊಡಬೇಕೆಂದು (ಎಕ. ೪. ಸೊರಬ. ೩೫೪-೧೪; 1743). 
[೯- ಪಾರ.ಮರಾ. ಶಿಸ್ತ್‌) 
ಶಿಸ್ತುಗಾತಿ, ಸಿಸ್ತುಗಾತಿ (ನಾ). ೧. ನಿಯಮಗಳನ್ನು ಕಟ್ಟುನಿಟ್ಟಾಗಿ 
ಪಾಲಿಸುವವಳು : ಆಕೆ ಎಲ್ಲ ವಿಷಯಗಳಲ್ಲೂ ಶಿಸ್ತುಗಾತಿ (ರೂಢಿ). ಸಿಸ್ತುಗಾತಿ : 
೨. ಅಂದವಾಗಿ ಅಲಂಕರಿಸಿಕೊಳ್ಳುವವಳು; ಸೊಗಸುಗಾತಿ : ಸಿಸ್ತುಗಾತಿಯರ 
» - - ನೋಡಿ (ಸೌಂದಕಾ. ೪-೫೨). [ಶಿಸ್ತು ತೆ - ಕಾತ್ತಿ] 
ಶಿಸ್ತುಗಾರ, ಸಿಸ್ತುಗಾರ (ನಾ). ೧. ಅಲಂಕಾರ ಮಾಡಿಕೊಳ್ಳುವವನು; 
ಶೋಕಿಲಾಲ: (8. ೨. ಸ್ತ್ರೀಲಂಪಟ : (8). ೩. ನಿಯಮಗಳನ್ನು ಕಟ್ಟುನಿಟ್ಟಾಗಿ 
ಪಾಲಿಸುವವನು: ಆತ ಮನೆಯಲ್ಲಿ ಹೇಗೋ ಹಾಗೆಯೇ ಕಛೇರಿಯಲ್ಲೂ ಶಿಸ್ತುಗಾರ 
(ರೂಢಿ). ಸಿಸ್ತುಗಾರ : ೨. ಹಸ್ತದಿ ಮಲ್ಲಿಗೆಚೆಂಡು ಸಿಸ್ತುಗಾತಿಯರ ಕುಚಗಳಿಗಣಿಯ 
ನೋಡಿ ಸಿಸ್ತುಗಾರರು ಇಟ್ಟು ನಗುತ (ಸೌಂದಕಾ. ೪-೫೨). [ಶಿಸ್ತು 3- - ಗಾರ (« - ಕಾಣ] 
ಶಿಸ್ತುಗಾರಿಕೆ, ಸಿಸ್ತುಗಾರಿಕೆ (ನಾ). ೧. ಅಲಂಕಾರ; ಸೊಗಸುಗಾರಿಕೆ: 
ಶಿಸ್ತುಗಾರಿಕೆಗೆ ಅವರು ಹೆಸರುವಾಸಿ (ರೂ). ೨. ಜಾರತನ; ಕಾಮುಕತೆ: «8. 
೩. ಕಟ್ಟುಪಾಡು; ನಿಯಮ: ಯಾವುದೇ ಕೆಲಸವನ್ನಾದರೂ ಶಿಸ್ತುಗಾರಿಕೆಯಿಂದ 
ಮಾಡುವುದನ್ನು ಕಲಿಯಬೇಕು (ರೂಢಿ). ಸಿಸ್ತುಗಾರಿಕೆ: ಪಿ. ಅವನನ್ನು ಕುರಿತು 
ಹಲುಬುವ ಈ ವಿರಹಿಣಿಯ ಮಾತಿನಲ್ಲಿ ಅವನ ಸಿಸ್ತುಗಾರಿಕೆಯೂ ಇವಳ ಪ್ರೇಮವೂ 
ಒಟ್ಟೊಟ್ಟಿಗೆ ಹೇಗೆ ಹೊಮ್ಮುತ್ತವೆ! (ಸಮಾಲೋ. ೫೧). (ಶಿಸ್ತುಗಾರ * - ಇಕೆ) 
ಶಿಸ್ತುಗಾರ್ತಿ (ನಾ). ೧. ಚೆನ್ನಾಗಿ ಅಲಂಕಾರ ಮಾಡಿಕೊಳ್ಳುವವಳು; 
ಸೊಗಸುಗಾತಿ: (8). ೨. ಜಾರೆ; ವೃಭಿಚಾರಿಣಿ : (6. 
(ಶಿಸ್ತುಗಾರ 3- -ತ್ತಿ ( <- ಇತ್ತಿ)) | 
ಶಿಸ್ತುಪಟ್ಟೆ (ನಾ). ಎರಡುಜಮಿಾನುಗಳ ನಡುವೆ ಇರುವ ಸ್ಥಳ : ಎರಡುನಂಬರಿನ 
ಮಧ್ಯದಲ್ಲಿ ಇರುವಂತಾ ಬದುವಿಗೆ ಶಿಸ್ತುಪಟ್ಟೆಯೆಂದು ಕರೆಯುವುದು (ಭೂಮಿಅ. ೨೪). 
[ಶಿಸ್ತು, *- ಪಟ್ಟೆ] 


ಶಿಸ್ತುಬಿಡು (ಕ್ರಿ). ಎರಡು ಜಮಾನುಗಳ ನಡುವೆ ಸ್ಥಳಬಿಡು : ಪ್ರವಾಹ ಬಂದು | 4 


ಬಾಂದು ಕೊಚ್ಚಿಹೋಗುವ ಸಂಭವವಿರುತ್ತಿದ್ದಿತೋ ಅಂತಹ ಸ್ಥಳದಲ್ಲಿ ಶಿಸ್ತುಬಿಟ್ಟ ಹಾಗೆ 

೭-೮ ಕೈದೂರದಲ್ಲಿ ಬಾಂದು ಹಾಕಬೇಕು (ಭೂಮಿಳ. ೨೩). 1ಶಿಸ್ತು, * ಬಿಡು] 
ಶಿಸ್ತುಹೊಡೆಸು (ಕ್ರಿ). ಗುರಿಯಿಟ್ಟು ಹೊಡೆಯಿಸು : ಕರಾಚೂರಿ ನಂಜರಾಜ್ಮೆಯ್ಮ 

ಅರಶಿನವರು ನಿಂಬೆಹಣ್ಣ ಗುರಿಯಿಡಿಸಿ ಸರ್ವಜನರಿಂದಾಲು ಶಿಸ್ತುಹೊಡೆಸಲಾಗಿ ವಬ್ಬರ 


ಕೈಯಿಂದಲೂಗುರಿ ತಗಲದೆ ಶಾಬಾಸಾಬರ ತಮ್ಮ ಹೈದರಲ್ಲಿಖಾನರ ಕೈಯಿಂದಾ ಬಂದೂಖಿನ | 45 


ಗುರಿ ತಗಲಿದ ಕಾರಣ (ಹೈದರ. ೨೬). [ಶಿಸ್ತು 1 ಹೊಡೆಸು (ಆ ಪೊಡೆಯಿಸು)] 


೮೧೩೪ 


10 


ಶೀಘ್ರತೆ 


ಶಿಸ್ಸು "ಶಿಸವೆ' ನೋ. 

ಶಿಳಜ "ಸಿಯಳಾಅ' ನೋ. 

ಶಿಳಾಪಟ್ಟಕ "ಶಿಲಾಪಟ್ಟಕ' ನೋ. 

ಶಿಳಾಜಅ "ಸಿಯಳಾಜ' ನೋ. 

ಶಿಳೀಂದ್ರ “"ಶಿಲೀಂದ್ರ' ನೋ. 

ಶಿಳೀಮುಖ "ಶಿಲೀಮುಖ'ನೋ. 

ಶಿಳೋಚ್ಚಯ "ಶಿಲೋಚ್ಚಯ'ನೋ. 

ಶಿಳ್ಳಿ "ಸಿಳ್ಲು' ನೋ. 

ಶಿಳ್ಳಿಹೊಡೆ "ಸಿಳ್ಳುಹೊಡೆ' ನೋ. 

ಶಿಳ್ಳು "ಸಿಳ್ಳು' ನೋ. 

ಶಿಳ್ಳುದನಿ (ನಾ). ಶೀಟಿ ಹಾಕಿದಂತೆ ಕೇಳುವ ಧ್ವನಿ : ಹಳದಿ ಹಾಗೂ ಕೆಂಪುಬಣ್ಣದ 
ರೆಕ್ಕೆಗಳುಳ್ಳ ಪಕ್ಷಿಯೊಂದು ಶಿಳ್ಳುದನಿಯಲ್ಲಿ ಹಾಡುತ್ತದೆ (ಪ್ರವಾಇ. | ೧೪೪). 

[ಶಿಳ್ಳು (ಆ ಸಿಳ್ಳು) * ದನಿ] 

ಶೀಂಬಾಲ "ಸೀಂಬಾಲ' ನೋ. 

ಶೀಕನ್ನ (ನಾ). ಕಾಂತಿಯುತವಾದ ಕಿವಿ : ಚೆಂಬಾಯ್ದೇನನೀಂಟುತ್ತುಮಗ್ಗಳದೊಳ್ಬಾರಿವ 
ಗೂಗಿನಿಂ ತಣಿಪೆನಾನಿನ್ನೆನ್ನ ಶೀಕನ್ನಮಂ (ಚಿಕವಿ. ೬-೨೫೩). [ಆ ಸಂ. ಶ್ರೀಕರ್ಣ] 

ಶೀಕರ (ನಾ). ತುಂತುರು; ಹನಿ: ಆಕಾಶಕ್ಕುಚ್ಚಳಿಸುವನೇಕಪಯಶ್ಶೀಕರಂಗಳಿಂದಂ 
ಜ್ಕೋತಿರ್ಲೋಕಮಿದೊಂದುಂಟು (ಅದಿಪು೭-೯೪); ಅಮರನದೀಶೀಕರೋದಾರತಾರಾ 


ರಾಮಂ . . . ಆನಂದಮಂ ಮಾಡುಗೆಂದುಂ (ಕಾದಂಪೂ. ೧); ತರಳತರತರಂಗಾ 
ವರ್ತಗರ್ತನೀಹಾರಶೀಕರದ ನಿಕರಂ . . . ಜಳೊಕವ್ಮಾಳಕೋಳಾಹಳಧ್ವಾನವೆರಸಿ 
ಜಲನಿಧಿ ಮೆಅ*ದುದು (ಹಚಕಾ. ೧-೩೩). ([ಸಂ.) 


ಶೀಕರಣೆ "ಸೀಕರಣೆ' ನೋ. 

ಶೀಕೆ (ನಾ). ಭೂಮಿಯ ಒಂದು ಅಳತೆ (7?) : ಕಿಕ್ಕುಂದನಾಡ ನಡುಭಾಗಿಯಲ್ಲಿ 
ಪೂರ್ವದತ್ತ ಹೊಣಗಾಗಿ ಕೆಇ ೭ ಕಂ ಶೀಕೆ ೧ ಶೆಡೆ ೨ಕಂ ತೆಯುವೆ ವರಹ ಗದ್ಗಾಣ ೧೨೩ 
(ಮೈಆರಿ. ೧೯೩೩, ೨೪-೪೫ ; ಸು.1366). (7) 

ಶೀಗೆ "ಸೀಗೆ' ನೋ. 

ಶೀಗೆಕಾಯಿ "ಸೀಗೆಕಾಯಿ' ನೋ. 

ಶೀಗೆಹುಣ್ಣಿಮೆ 'ಸೀಗೆಹುಣ್ಣಿಮೆ' ನೋ. 

ಶೀಘ್ರ (ಗು). ೧. ವೇಗದಿಂದ ಕೂಡಿದ; ತ್ವರಿತವಾದ. (ನಾ). ೨. ಜಾಗ್ರತೆ; 
ತ್ವರೆ; "ಇನಿತು ಬೋಂಕನೆ . . . ಚಕ್ಕನೆಯೆನಲ್‌ ನೋಡಲಿಳೆಗಿದುವೆ ಶೀಘ್ರಾರ್ಥ 
ಮಕ್ಕುಂ'' (ಕಬ್ಬಕ್ಕಿ ೪೯); ಒಂದು ದಿನದಲ್ಲಿ ಹೊತ್ತುದಕವಂ ಶೀಘ್ರದಿಂದ ತರುತ್ತ 
ಹಳ್ಳವನಾಚೆದಾಟಲು (ಒಸಪು. ೪-೫. ೩. ಬಾಣಪ್ರಯೋಗದಲ್ಲಿ ಒಂದು ವಿಧ : 
ಪಾತಂ ಲಕ್ಷ್ಮ್ಮಂ ಶೀಘ್ರಂ ಘಾತಂ ಬಹುವೇಗಮೆಂಬಿವಯ್ದೇಸಿನೊಳಂತೀತನ 
ದೊರೆಯಿಲ್ಲೆನಿಸಿದುದಾತನ ಬಿಲ್ಬಲ್ಮೆ (ಪಂಪಭಾ. ೧೨-೧೮೫). [ಸಂ.) 

ಶೀಘ್ರಕಾರಿ (ನಾ). ವೇಗವಾಗಿ ಕೆಲಸಮಾಡುವವನು; ಅವಸರದವನು : ಎಲೈ 
ಶೀಘ್ರಕಾರಿಯೇ ಬಳೆಗಾರ ಶೆಟ್ಟಿಯಾದ ಚಂದನದಾಸನಂ ಕರೆದುಕೊಂಡು ಬಾರೆಂದು 
ಹೇಳಲು (ಮುದ್ರಾಮಂ.೨೯೮). (ಸಂ. ಶೀಘ್ರಕಾರಿನ್‌) 

ಶೀಘ್ರಕೋಷಿ (ನಾ). ಬೇಗನೆ ಸಿಟ್ಟು ಬರುವ ಸ್ವಭಾವದವನು ; ಮುಂಗೋಪಿ: 
ಆ ಶೀಘ್ರಕೋಪಿಯ ಬಳಿಗೆ ಇವನನ್ನು ಕಳಿಸಿದರೆ ಜಗಳ ಕಟ್ಟಿಟ್ಟದ್ದು (ರೂಢಿ). 


[ಸಂ. ಶೀಘ್ರಕೋಪಿನ್‌] 
ಶೀಘ್ರಗಾಮಿ (ನಾ). ವೇಗವಾಗಿ ನಡೆಯುವನು; ಜಾಗ್ರತೆಯಾಗಿ 
ಹೋಗುವವನು. (ಸಂ. ಶೀಘ್ರಗಾಮಿನ್‌] 


ಶೀಘ್ರತೆ (ನಾ). ವೇಗ ; ತ್ವರೆ : ಬಲ್ಮೆ ಶೀಘ್ರತೆ ಕಿಜ್‌ದುಂಟು ಪೇಲಸ್ವೂಡ 
ವರಿನ್ನಳವಲ್ಲದುದಂತಣಂ ಸರಸ್ವತಿ ವರವಿತ್ತವೋಲ್ಕೆಲಬರೋದದೆ ಕೇಳದೆ ಕಲ್ಲಳಂತೆ 
ಗರ್ವಿತರಡಸಿರ್ಪರರ್ಥ ಕೃತಿಗೇಂ ಮತಿವಂತರೊ ಪುಣ್ಮವಂತರೋ (ಗದಾಯು. ೧-೫೦). 


ಸಂ. ಶೀಘ್ರತಾ। 


ಶೀಘ್ರಲಿಖತ ೮೧೩೫ ಶೀತರುಕ್ಸುತ 


ಶೀಘ್ರಲಿಖತ (ನಾ). ವೇಗವಾಗಿ ಬರೆಯುವ ಬರಹದ ಒಂದು ಪ್ರಕಾರ :| ಶೀತಕಷಾಯವೆನಿಸಿಕೊಂಬುದು (ವೈದ್ಯಸಾ. 1, ೧೧೫); ದ್ರಾಕ್ಷಿಹಣ್ಣು. ಯಪ್ಪಿಮಧುಕ . . . 
ನಾಗನಾರ್ಯಸ ಶೀಘ್ರಲಿಖಿತಂ (ಸೌಇಇ. ೫1 - 1, ೪೨-೩೬ ; ಸು. 971). [ಸಂ.] ಇವಂ ಕಷಾಯವನಿಟ್ಟಾದರೂ ಶೀತಕಷಾಯವನಾದರೂ ಸೇವಿಸೆ ಸಮಸ್ತತೃಷ್ಟೆ, 
ಶೀಘ್ರಲಿಪಿ (ನಾ). ಭಾಷಣ ಮುಂತಾದುವನ್ನು ಯಥಾವತ್ತಾಗಿಯೂ ಮದಮೂರ್ಬ್ಛೆ. ಬುದ್ದಿಭ್ರಂಶ ಇವೆಲ್ಲ ಪರಿಹರಮಕ್ಕುಂ (ಸಕವೈ. ೨೮೫). [ಸಂ.) 
ಜಾಗ್ರತೆಯಾಗಿಯೂ ಬರೆದುಕೊಳ್ಳಲು ಬಳಸುವ ಸಂಕೇತಲಿಪಿ : ಶೀಘ್ರ | |ಶೀತಕಾಲ (ನಾ). ಚಳಿಗಾಲ; ಶಿಶಿರಯತು; ಹೇಮಂತ: ಕಾಲಭೇದ - ಕಾಲವು 
ಲಿಪಿಯಿಂದ ಬರೆದುಕೊಳ್ಳುವಂತೆ ಶ್ರೀಧರ ಹೇಳುತ್ತಿದ್ದ (ವಾತ್ಸಲ್ಮ. ೧೦೦). [ಸಂ.) 5 ಸಂಕ್ಷೇಪದಿಂದ ಶೀತಕಾಲ, ಉಷ್ಣಕಾಲ, ವರ್ಷಾಕಾಲವೆಂದು ಮೂರುತೆರನಾಗಿರುವುದು 
ಶೀಘ್ರ ವೇಧಿ (ನಾ). ವೇಗವಾಗಿ ಬಾಣಪ್ರಯೋಗಮಾಡುವುದರಲ್ಲಿ (ಸಕವೃ. ೧೫); ಈ ಆರುತಿಂಗಳುಗಳ ಮಧ್ಯದ ಮೂರುತಿಂಗಳು ನಮ್ಮ ಶೀತಕಾಲ 
ನಿಪುಣನಾದವನು; ನಿಷ್ಣಾತನಾದ ಬಿಲ್ಲುಗಾರ: ""ಲಘುಹಸ್ತ:, ಶೀಘ್ರವೇಧೀ - (ನಕ್ಷತ್ರ. ೪೩). (ಸಂ.) 
ಈ ೨ ಶೀಘ್ರವಿಸುವಾತಂ'' (ಹಲಾಯು. ೭೭-೩೧೭). (ಸಂ. ಶೀಘ್ರವೇಧಿನ್‌] ಶೀತಕಿರಣ (ನಾ). ತಂಪಾದ ಕಿರಣಗಳನ್ನುಳ್ಳಃ'ನು ; ಚಂದ್ರ : ಯಾದವಕುಲ 


ಶೀಘ್ರಸಂಧಾನ (ನಾ). ವೇಗವಾಗಿ ಬಲ್ಲಿಗೆ ಬಾಣವನ್ನು ಹೂಡುವಿಕೆ, -| 
ಸೇರಿಸುವಿಕೆ: ಅಂತು ಕಡುಗೆಯ್ಮನಾಗಿ ಶೀಘ್ರಸಂಧಾನಮಿಸುವಶ್ವಗ್ರೀವನ ತಕ್ಕುಂ 
ಬೇಗಯ್ಕೆಯುಂ ಕಿಡೆ (ಕಾಂಶಿಪು. 7-೬೦ ವ). ಸಂ.) 

ಶೀಘ್ರಾಸ್ತ್ರ (ನಾ). = ಶೀಘ್ರವೇಧಿ: ಶೀಘ್ರಾಸ್ತ್ರನಾದ ಅರ್ಜುನನು ನನ್ನ | 
ಕುದುರೆಗಳನ್ನು ಹೂಡಿದ ಅಂಥ ದಿವ್ಮರಥದಲ್ಲಿ ಕುಳಿತು ಯುದ್ದಮಾಡುವುದಕ್ಕೆ | 


| 
ಉಪಕ್ರಮಿಸಿದರೆ . . . ಅವನಿಗೆ ಯಾರು ಸಮನಾಗಬಲ್ಲರು? (ವಚಭಾ. ೭೧). (ಸಂ.) | 


ಮಹಾಂಬುನಿಧಿ ಶೀತಕಿರಣಂ ತನ್ನ ಶರಣರನುಳಿದನೊ («ಚೈಮಿಭಾ. ೪-೪); ವನದ 
ಚಕೋರದ ಸವಿದುತ್ತಿದಾವುದು ಹರಿಣವಿಲ್ಲದ ಶೀತಕಿರಣ (ಇಂಚಾಪ. ೧೬೯-೩೧). [ಸಂ.) 

ಶೀತಕೃತ್ಯರ (ನಾ). ೧. ತಣ್ಣನೆಯ ಕಿರಣಗಳಿಂದ ತಂಪನ್ನುಂಟುಮಾಡುವವನು; 
ಚಂದ್ರ. ೨. ತಂಪನ್ನುಂಟುಮಾಡುವ ಚಂದ್ರನ ಕಿರಣ: ಚೂತಮನಪ್ಪಿ 
ಪುಷ್ಪವತಿಯಾದುದು ಮಲ್ಲಿಗೆ ಶೀತಕೃತ್ಯರವ್ರಾತಮನಪ್ಪಿಯೊಪ್ಪೆ ಕರಗಿತ್ತು ಹಿಮೋಪಲಂ 
(mus. ೪-೧೧೨). ([ಸಂ.) 

ಶೀತಗು (ನಾ). ಎ ಶೀತಕರ ೧: ಜಲರುಹಬಂಧು ಚಂದ್ರಮನಿನಕ್ಕೆ ವಿಲಗ್ನದಿನಕ್ಕೆ 
ಪತ್ತಟೊಳ್‌ ನಿಲೆ ಪಿತೃವಿಂ ಧನಂ ಸಮನಿಕುಂ ನಿಲೆ ಶೀತಗು ಮಾತೃವಿಂ (ಜಾತತಿ. ೧೧-೧). 

[ಸಂ.] 


10 


ಶೀಘ್ರ (ನಾ). ೧. ಒಂದು ಬಗೆಯ ಗಿಡ; ದಂತಿಮರ; ""ಪ್ರತ್ಮಕ್ಟರ್ಣೀ'' | 15 
(ಪಂಡಿತ. ೨೪೪). ೨. ಒಂದು ಬಗೆಯ ಗಿಡ; ರಕ್ತಪದಿ: ""ಹತ್ತಿದರೆ ಮುರುಟುಹಂ 
ರಕ್ತಪದಿ ಶೀಘ್ರಯದು'' (ಮಂಗರಾ. ೪೩-೪೩). (ಸಂ. ಶೀಘ್ರಾ) 

ಶೀತ್ಮ "ಸೀನ್‌,' ಪರಾ. ಶೀತಜ್ವರ (ನಾ). ಚಳಿಯಿಂದ ಕೂಡಿದ ಜ್ವರ: ""ಹಜಮಘರ್ಮಮೆನೆ ಶೀತಜ್ವರಂ'' 

ಶೀತ್ಮ (ಗು). ೧. ತಣ್ಣಗಿರುವ; ಶೈತ್ಯವುಳ್ಳ. (ನಾ). ೨. ಚಳಿ; ಶೈತ್ಯ; ಥಂಡಿ: (ಮಂಗರಾ. ೧೧೪-೪); ಶೀತಜ್ವರವು ದೇಹವನ್ನು ಪ್ರವೇಶಿಸುವ ಕ್ರಮ--ತ್ವಕ್ಕನಾಶ್ರಯಿಸಿರುವ 
ಶೀತದಿನುಷ್ಣದಿನುತ್ಮಟವಾತದಿನನ್ಕೋನ್ಮಘಾತದಿಂ ತೀವ್ರರುಜಾವ್ರಾತದಿಂ... ನೋಗುಂ |20| ಶ್ಲೇಷ್ಮವಾಯುಗಳು ಆದಿಯಲ್ಲಿ ಶೀತಜ್ವರವನ್ನುಂಟುಮಾಡುವುವು (ಸಕವೈ.೧೦೦). [ಸಂ.] 
ಸಾಗುಂ (ಜೀವಸಂ. ೯೬-೫); ಶೀತ ಮಾರಿದವನಿಗೆ ವಾತದ ಭಯವೇಮ ? (ಗಾದ). ಶೀತದಂತ (ನಾ). ಒಂದು ಬಗೆಯ ದಂತರೋಗ: ದಂತಗಳಿಗೆ ಆಧಾರವಾದ 
೩. ನೀರು; ಉದಕ. ೪. ಜಡ; ಸೋಮಾರಿ. ೫ ಒಂದು ಬಗೆಯ ಗಿಡ; ಮಾಂಸ ಕೆಟ್ಟು ಕಪ್ಪಾಗಿ ಮೃದುವಾಗಿ ದುರ್ಗಂಧಸಹಿತವಾಗಿ ರಕ್ತವು ಸುರಿವದು. 
ಹಬ್ಬೆಯ ಗಿಡ: ""ವಾನೀರಃ, ವಂಜುಳ: ಶೀತಃ, ವಿದುಳ್ಳು ವೇತಸ: - ಈ ೫ ಈ ರೀತಿಯಲ್ಲಿದ್ದುದು ಶೀತದಂತವೆನಿಸಿಕೊಂಬುದು. ಇದು ಶ್ಮೇಷ್ಮರಕ್ತಗಳಿಂದ 
ಹಚ್ಚೆ(ಬ್ಬೆ)ಯ ಮರಂ'' (ಹಲಾಯು. ೩೩-೪೪). ೬. ಒಂದು ಬಗೆಯ ಗಿಡ; ಚಳ್ಳೆಗಿಡ : ಹುಟ್ಟುವದು (ವೈದ್ಮಸಾ. ಗ ೧೨೩). [ಸಂ.) 

“"ಶೇಲುಃ. ಶ್ಲೇಷ್ಮಾತಕಃ, ಶೀಶಃ, ಉದ್ದಾಲ:. ಬಹುವಾರಕ; - ೫ ಚಳ್ಳೆಮರ, |25| ಶೀತದ್ಭುತಿ (ನಾ). ಚಂದ್ರ : ಶೀತದ್ಮುತಿ ನಿಚ್ಚಂ ಕಂದುತುಂ ಕುಂದುತು ಮುದಯಿಪ 
ಬೊಂಕೇಕಾಯಿಗಿಡ'' (ಸಿದ್ಧಾಂತಿ ೧೧೯). ೬ ಒಂದು ನರಕದ ಹೆಸರು: ಹರವ ನೆಂಬುಕ್ತಿಗಾ ಕಾಂತೆ ಪೋಲ್ತಳ್‌ (ಸುಕುಮಾ. ೯-೯೧). (ಸಂ.] 
ಶೀತ ಉಷ್ಣ ಸಂತಾಪ ಅಂಬುಜ ಮಹಾಯುಜ ಕಾಲಸೂತ್ರಂಗಳೆಂಬವೇ ನರಕಂಗಳು ಶೀತಬಾಧೆ (ನಾ). ಶೈತ್ಯದಿಂದಾಗುವ ತೊಂದರೆ; ಥಂಡಿಯಿಂದಾಗುವ ಬಾಧೆ: 
(ವಿವೇಕ. ೧೫೧). [ಸಂ.) | ಅಗ್ನಿಷ್ಟಿಕೆಯನ್ನು ಸಂತತವೂ ಉರಿಸುತ್ತಾ ಶೀತಬಾಧೆಯನ್ನು ದೂರವಿರಿಸಿರಬಹುದು 
ಶೀತಕ (ನಾ). ೧. ತಣ್ಣಗಿರುವ ವದಾರ್ಥ. ೨. ಜಡ; ಸೋಮಾರಿ: "ಮಂದಃ | | (ನಂಬರು. ೪೦). (ಸಂ. ಶೀತಬಾಧ) 

. ಶೀತಕು, ಅಲಸಃ, ಅನುಷ್ಯ: -- ೬ ಆಲಸ್ಮಕಾರನ ಪಸರು'` (ಸಿದ್ಧಾಂತಿ. ೩೧೨). [30 ಶೀತಭೀತ (ನಾ). ಚಳಿಗೆ ನಡುಗುವವನು, - ಹೆದರುವವನು: ವನಿತಾಪುತ್ರರತಂ 
೩. ತಣ್ಣಗೆ ಇಡುವಂಥದು: ಘನಇಂಗಾಲದ ಡೈಲಕ್ಷ್ಮೆಡ್‌ ಮತ್ತು ಈಥರ್‌ ಇವುಗಳ | ವಿಲಜ್ಜನಲಸಂ ಧರ್ಮಧ್ವಜಂ ಶೀತಭೀತನಧೋಭಾಗಕ್ಕಶಂ (ಜಾಶತಿ. ೧೭-೧೦). [ಸಂ.] 
ಮಿಶ್ರಣ ಒಳ್ಳೆಯ ಶೀತಕ (ರೆಫ್ರಿಜಿರಂಟ್‌) ಎಂಬುದನ್ನು ಕಂಡುಹಿಡಿದ (ಕವಿಪ. 1, ೩೦೨). ಶೀತಭೀರು (ಗು). ೧. ಚಳಿಗೆ ಹೆದರುವ. (ನಾ). ೨. ಒಂದು ಬಗೆಯ 
೪. ವಸ್ತುಗಳನ್ನು ತಣ್ಣಗೆ ಇರಿಸುವ ಸಾಧನ, -- ಸಲಕರಣೆ: “ತಣ್ಣೆಸುವ ಪಾತ್ರೆ; | | ಮಲ್ಲಿಗೆ: "“ತೃಣಶೂಲ್ಕಂ. .. ಮಲ್ಲಿಕಾ, ಭೂಪದೀ, ಶೀತಭೀರುಃ -೪ ಮಲ್ಲಿಗೇಗಿಡದ 
(ಬಿಸಿ) ಆರಿಸುವ ಪಾತ್ರೆ; ಶೀತಕ'' (0. ಇಂಕನಿ), |ಸಂ.] | | ಹೆಸರುಗಳು'' (ಸಿದ್ಧಾಂತಿ. ೧೨೮). [ಸಂ.) 

ಶೀತಕರ (ನಾ). ೧. ತಂಪಾದ ಕಿರಣಗಳುಳ್ಳವನು; ಚಂದ್ರ: ತ್ರಿದಶಾಧೀಶ್ವರಮಂತ್ರಿ [35 | ಶೀತಮರೀಚಿ (ನಾ). ಎ ಶೀತಕರ ೧: ಸೊಗಯಿಪ ತಾರಕೋತ್ಕರದ ಮಧ್ಯದ 
ಶೀತಕರರೆಂಬೀಯಿರ್ವರುಂ ಕರ್ಕಿಗೇಹದೊಳಿರ್ದಂದು (ಜಾತತಿ. ೮-೧೫): ಶೀತಕರನಿಂ ಶೀತಮರೀಚಿ ರೋಹಿಣೀಯುಗಮೆನೆ ಚೆಲ್ವುವೆತ್ತ . . . ವನಿತಾಳಿಯ ಮಧ್ಮದೊಳಂದು 
ಸಾಂದ್ರತರಕೌಮುದೋಜ್ಜ್ವಳಂ ವುಟ್ಟುವಂತಿರೆ. ಪುಟ್ಟಿದಂ ಶಿವನ ಶಿಶುವಲ್ಲಿ | ನಾಡೆಯುಂ ಬಗೆಗೊಳಿಸಿತ್ತು ಮತ್ತಚಿತಸೇನಮಹೀಶಶಶಿಪ್ರಛಾಯುಗಂ 
1 ಸರ. ೧-೧೨೮). ೨. ಕರ್ಪೂರ. ೩. [ಛಂದ] ಒಂದು ಗುರುವಿನ ನಂತರ ಎರಡು | | (ಚಂದ್ರಪು ೭-೧೫೦). [ಸಂ.; 
ಲಘುಗಳನ್ನುಳ್ಳ ಒಂದು ಅಕ್ಷರಗಣ ; ಭಗಣ : ಶೀತಕರ ತೋಯಂ | |ಶೀತಮಾರುತ (ನಾ). ತಣ್ಣನೆಯ ಗಾಳಿ; ತಂಪಾದ ಗಾಳಿ: ಶೀತಮಾರುತಗಳು 

| 


ಮ್ಯೋತಿಸಿರೆ . . . ಶಶಿಕಾಂತಂ (ಛಂದೋಂಬು. ೨-೭೬). [ಸಂ.) [sg . -- ಧ್ರುವದ ಕಡೆಯಿಂದ ಸಮಶೀತೋಷ್ಣವಲಯದ ಕಡೆಗೆ ವರ್ಷವೆಲ್ಲಾ ಬಹಳ ತಣ್ಣಗೆ 
ಶೀತಕರಧರ (ನಾ). ಚಂದ್ರನನ್ನು ಧರಿಸಿದವನು;ಶಿವ: ಪ್ರೀತಿಯಿಂಢಿಂತಾಡುತಾಡುತ | | ಗಾಳಿ ಬೀಸುತ್ತದೆ (ಭೂಎವ. ೬೧). [ಸಂ.] 
ಶೀತಕರಧರನೊಲಿದ ಭಕ್ತನು ಭೂತಳೇಶನು ನಗಲು (ಬಹವು. ೪೬-೯); ಶೀತಕರಧರನ | | ಶೀತರುಕ್ತನುಜಾತ (ನಾ). ಚಂದ್ರನ ಮಗ; ಬುದ; ಶೀತರುಕ್ತನುಜಾತಂ 
ಪೂಜಾಸೌಖ್ಯದಿಂ ಘನಪುರಾತನರ ವಚನಾಗಮಾರ್ಥಮಂ ಬಿತ್ತಲಪ ಗೀತಗಳ | ಪದಿನೈದಜೋೊಳ್‌ . . . ನಿಂದೊಡಲ್ಲಿ ನಿಜೋಚ್ಚಾಲಯಭಾಗದಲ್ಲಿ ಪರಮೋಚ್ಚಸ್ಥಾಯಿ 
ಸೊಗಸಿನಿಂದಿರೆ ಬಂದುದಾ ಶರತ್ಕಾಲ (ಭಾವಚಿಂ. ೬-೧೫). [ಸ0.) | ತಾನಾ ಗ್ರಹಂ (ಚಾತತಿ. ೧-೪೧). [೫0.] 
ಶೀತಕಪಾಯ (ನಾ). ತಂಪನ್ನುಂಟುಮಾಡುವ ಕಷಾಯ: ಔಷಧಗಳನಿಡಿದು 45 ಶೀತರುಕ್ಸುತ (ನಾ). ವ ಶೀತರುಕ್ರನುಜಾತ: ಇರೆ ಜಲಲಗ್ನದೊಳಸಿತಂ . . 
ಉದಯ ತೊಡಗಿ ಸಾಯಂಕಾಲ ಪರ್ಯಂತ ನೆನೇಕ್ಕಿ ಹಿಂಡಿಕೊಂಡುದು | | ಶೀತರುಕ್ಸುತಂ ನೋಡಲುದಕದೊಳ್‌ ಪೆಜುಗುಮವಳ್‌ (ಜಾತತಿ. ೪-೨೦). [ಸಂ.1 


ಶೀತರುಚಿ 


ಶೀತರುಚಿ (ನಾ). ಎ ಶೀತಕರ ೧: ಪ್ರೀತಿಯಿಂದಂಬುಧಿಗೆ ಮಣಿಯಂ ಶೀತರುಚಿ 
ಗಳೆಯಂ ಕೊಡುವವೊಲು ಪೂತ ನವರತ್ನಾಂಬರಂಗಳನಿತ್ತು (ಬಸಪು ೧೧-೧೮). . [ಸಂ.) 

ಶೀತರೋಚಿ (ನಾ). ಇ ಶೀತಕರ ೧: ಖರಕಿರಣಂ ತೀವ್ರಂ ಶೀತರೋಚಿ ಜಡಮೂರ್ತಿ 
ಕಲ್ಪವೃಕ್ಷಂ ಸ್ತಬ್ದ್ಬಂ ನಿರತಿಶಯಗುಣಂಗೀ ನೃಪವರಂಗೆ (ಶಾಂತಿಪು. ೨-೭೭); 
ಪಾಪಯುಗ್ಮಮಧ್ಯದೆ ಚತುರಸ್ರರಾಶಿಗಳೊಳಸ್ತದೊಳಕ್ಕಿರೆ ಶೀತರೋಚಿ ಪುಟ್ಟಿದ ಮನುಜಂ 
ಸುಧಾರಸಮನೀಂಟಿದೊಡಂ ಬದುಕಲ್ಕೆ ಬಲ್ಲನೇ (ಚಾತತಿ. ೬-೪೧). [ಸಂ. ಶೀತರೋಚಿಸ್‌] 

ಶೀತಲ, ಶೀತಳ (ಗು). ೧. ತಣ್ಣಗಿರುವ; ತಂಪಾಗಿರುವ. (ನಾ). ೨. ತಂಪು; 
ಶೈತ್ಯ. ೩. ತಂಪಾದ ಪದಾರ್ಥ; ಶೈತ್ಯವಸ್ತು : ತಿಳದೊಳ್‌ ಶೀತಲದೂಳ್‌ 
ಪಯೋವಿಕೃತಿಯೊಳ್‌ ನೀರೊಳ್‌.. .. ಉಪ್ಪಿನೊಳ್‌ ಜನಿಯಿಕುಂ ಶ್ಲೇಷ್ಮಂ ವಸಂತಾಗ್ರದೊಳ್‌ 
(ಲೋಕೋಪ. ೯-೬). ೪. ಶಾಂತಸ್ವಭಾವದ ವ್ಯಕ್ತಿ; ಸೌಮ್ಮ ಪ್ರವೃತ್ತಿಯವನು: 
ಲವಲೇಶವಾದರೂ ಹೊಟ್ಟೆಯ ಕಿಚ್ಚಿನ ಕಿಡಿಕಾರದಂಥ ಶೀತಲರು (ಇಂಚಾಪ. ೨೨-೯೮). 
೫. ಸೋಮಾರಿ; ಆಲಸಿ; ಮೈಗಳ್ಳೆ: ""ಅಳಸಂ ಮಂದಂ ಜಡಂ ಮಂಧರನೆನಿ 
(ಪನವನುಂ) ಶೀತಲಂ ದೀರ್ಫಸೂತ್ರಂ'' (ವಸ್ತುಕೂ. ೧೦೦-೧೧). ೬. ಒ೦ದು ಬಗೆಯ 
ಗಿಡ : "'ವಾತಕಃ, ಶೀತಲಃ, ಅಪರಾಜಿತಾ, ಶತಪರ್ಣೀ - ೪ ಸಿಡಿಲೊಲ್ಲದ ಗಿಡ'' 
(ಸಿದ್ಧಾಂತಿ. ೧೪೬). ೭. [ಜೈನ] ತೀರ್ಥಂಕರರಲ್ಲಿ ಹತ್ತನೆಯವನು : ವೃಷಭ... 
ಶೀತಲ... ವರ್ಧಮಾನರೆಂಬಿಪ್ಪತ್ತುನಾಲ್ವರ್‌ ತೀರ್ಥಕರರ್‌ (ಚಾವೂಂಪು ೪೦೨). ಶೀತಳ; 
೨. ಜಳಮಂ ಶೀತಳಮಂ ನಿರಸ್ತಮಳಮಂ ತೀವಿರ್ದ ಕುಂಭಂಗಳಾಗಳೆ . . . ಎತ್ತಿ 
ಬಿತ್ತರಿಸಿದರ್‌ ಗಂಧೋದಕಸ್ನಾನಮಂಗಳಮಂ ತೀರ್ಥಕರಂಗೆ (ಪುಷ್ಪಪು. ೧೧-೪೬); 
ಪಾತಿವ್ರತ್ಕದೇಳ್ಲೆಯ ಪರಿಕಿಪೆನೆಂದೋತು ರಾಘವನುಸಿರ್ದೊಡನೆ ಸೀತೆ ಬೆಂಕಿಯ ಪುಗೆ 
ಶೀತಳಮಾದುದು (ಹದ. ೨-೪೭). ೮. ಒಂದು ಬಗೆಯ ಶೀತರೋಗ; ಸನ್ನಿಪಾತ: 
""ಶೀತಳಮೆನಲು ಸನ್ನಿ'' (ಮಂಗರಾ. ೧೧೪-೪). (ಸಂ.] 

ಶೀತಲಕ್ರಿಯೆ (ನಾ). ತಂಪುಂಟುಮಾಡುವಿಕೆ; ಶೈತ್ಮೀಕರಣ: ಮನುಷ್ಠಲೋಕ 
ದೊಳಾದ ಸುಖಮಲ್ಲ ದಾಹಕ್ಕೆ ಶೀತಲಕ್ರಿಯೆಗೆಯ್ವಂತೆ ನೋವನಾಟ್‌ಸುವ ಸುಖಂ ಅದು 
ಸುಖಮೆ (ಜೀವಸಂ. ೫೧-೨೪ ವ). [ಸಂ. ಶೀತಲಕ್ರಿಯಾ] 

ಶೀತಲೆ (ನಾ). ಸಿಡುಬು; ಮೈಲಿ: (8). (ಸಂ. ಶೀತಲಾ] 

ಶೀತವಲಯ (ನಾ). [ಭೂಗೋಳ] ಶೈತ್ಮವು ಹೆಚ್ಚಾಗಿರುವ ಸಮಭಾಜಕ 
ವೃತ್ತದ ಉಭಯಪಾರ್ಶ್ವಗಳಲ್ಲಿರುವ ಭೂಭಾಗ: ಆತ್ಮಂತಶೈತ್ಮಕರವಾದ 
ಭೂಭಾಗಗಳಿಗೆ ಶೀತವಲಯಗಳು . . . ಎಂದು ಹೆಸರು (ಭೂಗೋಳ. ೯); 
ಉತ್ತರದಕ್ಷಿಣಮೇರುವೃತ್ತಗಳ ಒಳಭಾಗದಲ್ಲಿರತಕ್ಕವು ಅನುಕ್ರಮವಾಗಿ ಎರಡು 
ಶೀತವಲಯ (ಭೂಎನ. ೧೯). "ಉಷ್ಣವಲಯ' ಪರಾ. (ಸಂ. 

ಶೀತವಾತ (ನಾ). ೧. ತಣ್ಣನೆಯ ಗಾಳಿ; ಥಂಡಿಗಾಳಿ: ಪನ್ನಗವಿತತಿ ರಸಾರಂಧ್ರಮಂ 
ಫಾಂಥವರ್ಗಂ ವರಕಾಂತಾಶ್ಲೇಷಮಂ ಕೆಯ್ಕೊಳಲಲೆದುದುದೀಚೀಭವಂ ಶೀತವಾತಂ 
(ಪುಷ್ಪಪು. ೬-೬೬). ೨. ಶೈತ್ಯದಿಂದುಂಟಾಗುವ ವಾತರೋಗ : ಸವಳದೆ ಸಿತಘೃತ 
ಮಿಶ್ರಿತಮವುಂಗುರುಂ ಸೂಸಲೆಂಬವಂ ಸೇವಿಸೆ . . . ಶೀತವಾತಮುಂ ಕೆಟ್ಟು ನಿರುಜನಕ್ಕುಂ 
ಮನುಜಂ (ಲೋಕೋಪ. ೯-೭). ([ಸಂ.) 

ಶೀತವೇತಾಳಎದ್ಕೆ (ನಾ). ಮನುಷ್ಯ, ಪ್ರಾಣಿ ಇತ್ಯಾದಿಗಳನ್ನು ರೂಪಾಂತರ 
ಗೊಳಿಸುವ ಒಂದು ಬಗೆಯ ಮಾಂತ್ರಿಕವಿದೆ : ಮನೋಹರ ನಗರದ ಭೀಷಣ 
ಸ್ಮಶಾನದೊಳು ಶೀತವೇತಾಳವಿದೈೆಯಿಂ ಕುಮಾರನಂ ಜರತೀರೂಪುಧರನಂ ಮಾಡಿ 
ಬಿಸುಟು ಪೋಪುದುಂ (ಬಾವುಪು. ೭೪). (ಸಂ. ಶೀತವೇತಾಲವಿದ್ಕಾ) 

ಶೀತಶಿವ (ನಾ). ೧. ಒಂದು ಬಗೆಯ ಸೊಪ್ಪು ; ಸಬ್ಬಸಿಗೆ. ೨. ಕಲ್ಲುಹೂವು; 
ಶಿಲಾಪುಷ್ಟ: ""ಕಾಲಾನುಸಾರ್ಯಂ, ವೃದ್ಧಂ, ಅಶ್ಮಪುಷ್ಪಂ, ಶೀತಶಿವಂ, ಶೈಲೇಯಂ - ೫ 
ಕಲ್ಲುಹುವ್ವಿನ ಪೆಸರು, ಶಿಲಾಪುಷ್ಪ'' (ಸಿದ್ಧಾಂತಿ. ೧೪೦). ೩. ಒ೦ದು ಬಗೆಯ ಉಪ್ಪು; 
ಸೈಂಧವಲವಣ: ""ಸೈಂಧಮ, ಶೀತಶಿವಂ, ಮಾಣಿ ಬಂಧಂ- ೩ ಸಿಂಧುಜೆ, ಸೈಂಧಲವಣದ 
ಹೆಸರುಗಳು'' (ಸಿದ್ಧಾಂತಿ. ೨೪೫). ೪. ಹಾಲುಮಡ್ಡಿ; ಗುಗ್ಗುಳ: (8). (ಸಂ.) 

ಶೀತಶಿವೆ (ನಾ). ಎ ಶೀತಶಿವ ೧: “ಶಾಲೇಯಃ ಶೀತಶಿವಾ . .. ಮಿಶ್ರೇಯಾ - ೬ 
ಸಬ್ಬಶಿಕೇ ಹಸರುಗಳು'' (ಸಿದ್ಧಾಂತಿ. ೧೬೫). [ಸಂ. ಶೀತಶಿವ] 


20 


45 


೮೧೩೬ 


ಶೀಯವಲ್ಲವರಸ 


ಶೀತಳ "ಶೀತಲ' ನೋ. 

ಶೀತಳಿಕೆ (ನಾ). ನೆಮ್ಮದಿ; ಸಮಾಧಾನ : ಕೂಷ್ಮಾಂಡಗಣವರ್ಯ 
ಬೇವಸಂದಳೆದು ಮಮ್ಮಳಿಗೊಳ್ವ ಸಂದಿಯ ಮನಕ್ಕೆ ಶೀತಳಿಕೆ ಸಂಭವಿಸಿ 
ಪುರುಳೊಗೆವಂತೆ ಸಾರ ಮಾಧುರ್ಯೋತ್ತರವ ನುಡಿದನು (ನಂದಿಮಾ. ೧೦-೪). 

(ಶೀತಳ (ಇ ಶೀತಲ) + - ಇಕೆ] 

ಶೀತಳಿಕ್ಕೆ (ನಾ). ತಾವರೆ: ಒತ್ತುವ ಶೀತಳಿಕಾಕದಂಬಕಂ ಬೀಸುವ 'ಪುಷ, 
ವೀಜನವಮರ್ಚುವ ಕಪ್ಪುರವಚ್ಚವಾಗಳುಂ ಪೂಸುವ ಚಂದನಂ ಬಿಸುಪನಾಜ್‌ಸಲಾಜವೆ 
ಸತ್ಯಭಾಮೆಯಾ (ಜಃವಿ. ೧೧-೨೦). [ವ ಸಂ. ಶೀತಲಕ] 

ಶೀತಾಂಗಿ (ನಾ). ಶೀತಶರೀರಪ್ರಕೃತಿಯುಳ್ಳವಳು: ವಿನುತಶ್ಶಾಮೆ ಮೃದುಚ್ಛವಿ 
ದ್ವಿಜನಖಾಕ್ಚಿದ್ವಂದ್ವೆ ಶೀತಾಂಗಿ ಮಾನಿನಿ (ಮದಶಿ. ೫-೨). (ಸಂ. ಶೀತಾಂಗೀ) 

ಶೀತಾಂಬು (ನಾ). ತಣ್ಣಗಿರುವ ನೀರು; ತಂಪಾದ ಜಲ: ಯಶೋಬದ್ರೆ . . . 
ಇದಂ ಕೇಳ್ದು ತಟ್ಟನೆ ಮೂರ್ಛಾಗತೆಯಾಗೆ ಬಂಧುಜನಮೆಲ್ಲಂ ಬಂದು ಶೀತಾಂಬುವಂ 
ಘನವಮಾಗಲ್ಲಳಿದಾಗಳೆಚ್ಚಲ್‌ಸಲ್‌ (ಸುಕುಮಾ. ೧೨-೧೯); ಸೊಗಯಿಸುವ' 
ಶೀತಾಂಬುಧಾರೆಯ ನೀಂಟುತೆ (ಚೈಮಿಭಾ. ೩-೧೨). ([೫೦.) 

ಶೀತಾಂಶು (ನಾ). ತಂಪಾದ ಕಿರಣಗಳುಳ್ಳವನು; ಚಂದ್ರ: ಇನನಂ ಶೀತಾಂಶುವಂ 
ಮಂಜಿನ ಮುಗಿಲ ಪೊಡರ್ಪಿಂ ಜನಂ ಕಾಣದಾಕಂಪನಮಂ ಕೈಕೊಳ್ಳುದುಂ 

ಕೀಲಿಸಿದ ಹೃದ್ದೀಜಬಿಂದು ಚಢಾಳಿಸಿದ ಶೀತಾಂಶುವಾಗಲು 

ಮೇಳವಿಸಿ ತನುವೊಪ್ಪುತಿರ್ದುದು ಪಾರ್ವತೀಪತಿಯ (ಪ್ರಭುಲೀ. ೨-೧೦) ; ಒಡಲಿನೊಂದು 

ಸೂಡುಂ ಸೀತಾಂಗನಾವದನಶೀತಾಂಶುದರ್ಶನದತ್ತಣಿಂ ತಿಳಿದು ಮಾರ್ಪಟ್ಟುದೋ ಎನೆ 

[ಸಂ.) 

ಶೀತಾದ್ರಿಜಾತೆ (ನಾ). ಹಿಮವಂತನ ಮಗಳು; ಪಾರ್ವತಿ; ಗಿರಿಜೆ: ಶೀತಾದ್ರಿ 
ಜಾತಾರ್ಧಶೋಭಿತಶರೀರ ಮನ್ನಾಧ ನಿಗಮಾತೀತನೆ . . . ರಕ್ತಿಸೆನ್ನಂ (ಪ್ರೌಢರಾ. ೯-೧)... 

(ಸಂ. ಶೀತಾದ್ರಿಜಾತಾ) 

ಶೀತಾಶ್ಮ (ನಾ). ಹಿಮಗಲ್ಲು; ಮಂಜುಗಡ್ಡೆ: ತಪ್ತಾಶ್ಮಂ ಶೀತಾಶ್ಮದಂತಿರೆ 
ಕೋಡುಗುಂ (ಶಾಂಷಿಪು. ೭-೮೫). (ಸಂ. ಶೀತಾಶ್ಮನ್‌] 

ಶೀತಾಳ್ಮ "ಸೀತಳ' ನೋ. 

ಶೀತಾಳ್ಮ 'ಸೀತಾಳೆ' ನೋ. 

ಶೀತಾಳು (ಗು). ಶೈತ್ಯದಿಂದ ಸೊರಗಿದ: ಶೀತಾಳುಕಮಲೋಪವೀತಮೆನಿಸಲಾ 
ಮೊಗಂ ವೇತಾಳಸೋಂಕನನುಕರಿಸಿ ಬರೆ ಶುಭರದಂ ಸೋತಾಳಿಯಂದದೊಳ್ಳೆಡೆದಳ್‌ 
(ವಂಕಾರಾ. ೨-೯-೨). (ಸಂ. ಶೀತಾಲು; 

ಶೀತೋದಕ$ (ನಾ). ಶೀತಾಂಬು : ಅಕಳಂಕಜಿನಾಭಿಷವೋತ್ಸುಕದೊಳ್‌ 
ನಾಂದಾಜ್‌ಸಲ್ಕೆ ಪರಪಿದ ಕುಟಿಳಾಳಕದೊಳ್‌ ತಗುಳ್ಹ ಶೀತೋದಕವನೆ ಕರ್ಬುರಿತಮಾಗಿ 
ಸೊಗಯಿಸಿ ತೋರ್ಕುಂ (ಶಾಂತಿಪು. ೧೦-೫೩); ಶೀತಪ್ರದೇಶಗಳಿಂದ ಉಷ್ಣಪ್ರದೇಶಗಳಿಗೆ 
ಹರಿಯುವ ಉದಕಪ್ರವಾಹ ತಿತೋದಕಪ್ರವಾಹ (ಭೂವಿವೆ. ೯೧). [0.) 

ಶೀಧು (ನಾ). ಮದ್ಕ; ಹೆಂಡ; ಮಧು: - ಪಕ್ಕವಾದ ಕಬ್ಬಿನ ರಸದಿಂದ ಮಾಡಿದ 
ಹೆಂಡ; ಸಾರಾಯಿ'' (ಸಿದ್ಧಾಂತಿ ೧೨೫); ಅಂಥಾತ್ಮಶೀಧುಗಳ ಸಿಂಧುವೆನಲೆಸೆವುದೀ 
ದೈವಸುಂದರಭಾವ ಜಾನಪದಿಕ (ಮಲೆದೇ. ೪೦-೫). (ಸಂ.] 

ಶೀನ (ಗು). ೧. ಹೆಪ್ಪುಗಟ್ಟಿದ; ಘನೀಭೂತವಾದ. (ನಾ). ೨. ಹೆಪ್ಪಾದುದು; 
ಗರಣೆ : ""ಶೀನಂ ಸ್ತ್ಯಾನಂ'' (ಮ್ತುಕೋ. ೯೨-೨. ೩. ಮೂರ ; ದಡ್ಡ. 
೪. ಅಜಗರ ; ಹೆಬ್ಬಾವು. (ಸಂ. 

ಶೀನು "ಸೀನ್‌,' ನೋ. 

ಶೀಬಾರಿಬೇರು "ಸೀಬರಿಬೇರು' ನೋ. 

ಶೀಮೆ (ನಾ). ಪ್ರದೇಶ; ಪ್ರಾಂತ : ಘನಗಿರಿನಗರಕ್ಕೆ ಪಶ್ಚಿಮಭಾಗದಲ್ಲಿಯಿಹ ವೈತಳದ 
ಶೀಮೆ (ಎಕ. ೫11, ಚಿಕ್ಕನಾ. ೧-೮ ; 1622); ಬೈಲುಶೀಮೆ ಅಥವಾ ಬೆಳವಲು (ಕಧಾಗೆ. ೪). 

[< ಸಂ. ಸೀಮಾ] 
ಶೀಯವಲ್ಲವರಸ "ಸೀಯವಲ್ಲವರಸ' ನೋ. 


(ಪಂರಾಮಾ. ೧-೮೦) ; 


(ಲಾಮಾಶ್ರ. ೨೯-೨೨). 


ಶೀರಣಿಗಾಅ 


ಶೀರಣಿಗಾಅ (ನಾ). (ಉಳಿಯಿಂದ) ಕೆತ್ತನೆ ಕೆಲಸ ಮಾಡುವವನು (2) : 
ಅಂದದ ಕಂಚುಗಾಅರ ತಮ್ಮಟೆ ದ್ವಂದ್ವ ಅಕಸಾಲೆ ಚಿನಿವಾರನು ಬಂದ ಶೀರಣಿಗಾಆ 
ಗಾಣಿಗ ಕೇಣಿ ಮಣಿಗಾಅ . . . ಹಲೌದ ಅಂಗಿಯ ಹೊಲಿವ ಸೂಜಿಗ (ನಂದಿಲೀ. ೯-೯). 

(ಶೀರಣ್ಮಿ (< ಚೀರಣೆ) 4 - ಗಾರ (ಆ.- ಕಾಲ] 

ಶೀರಣೆಗೆಹಂಬು "ಸೀರನಿಗೆಹಂಬು' ನೋ. 

ಶೀರ್ಣ (ಗು). ೧. ಒಣಗಿದ; ಬತ್ತಿದ: ಅಸುರಾತ್ಮಜನ್ಮನ ಮಹಾವಿದ್ಯಾಬಲಂ 
ಶೀರ್ಣಪಲ್ವಲ(ದಂ]ತಾಗೆ (ಶಾಂತಿಪು. ೬-೩೮). ಪ. ಹಳೆಯದಾದ ; ಜೀರ್ಣವಾದ. 
೩. ಹರಿದುಹೋದ; ಚಿಂದಿಯಾದ : ಎನ್ನ ಮೆಯ್ಕ ದುರ್ಗಂಧಕ್ಕೆ ಪೇಸಿ 
ಕಂಡವರೆಲ್ಲಮೆಟ್‌ದು ಕಳೆಯೆ ಪರೇತವನಭೂಮಿಯೊಳ್‌ ಜೀರ್ಣಶೀರ್ಣಚೀರಂಗಳೊಳ್‌ 
ಪುದಿದಿರಿಸಿ ಪೋಗಿ ತಾವಿರ್ಬರುಂ . . . ಬಳೆಯೆ (ಆದಿಪು ೩-೩೪ ವ). ೪. ಸೀಳಿದ : 
` ರಂಭಾವಲ್ಕಲಶಲ್ಕಂಗಳೊಳಂ ಶೀರ್ಣನಾಳಿಕೇರಪರ್ಣಂಗಳೊಳಂ . . . ಗೊಜ್ಜಗೆಯ 
ಮುಗುಳ ಗೆಜ್ಜೆಯುಮಂ ಬಂದುಗೆಯಂದುಗೆಯುಮಂ . . . ಮನೋಹರಮೆನೆ ಸಮೆದು 
(ಚಂದ್ರವು. ೭-೧೧೪ ವ). ೫. ಕೃಶವಾದ; ತೆಳ್ಳಗಿರುವ. ೬. ಚೂಪಾಗಿರುವ; 
ಮೊನಚಾದ: ಪುಣ್ಣಿಂತಿಣಿಗೆಜಗೆ ನೊಳಂ ಶೀರ್ಣಶೃಂಗಾಗ್ರದಿಂ ಮಾರ್ದೊಡೆಯುತ್ತುಂ 
ಪಾಯ್ದು ಪಿಂಡಂ ಕಲಂಕಿ ಕೆಲೆಯುತುಂ . . . ಬಂದುದು ಮದವಿದಳತ್ಪಿಂಗಳಾಕ್ಷಂ 
ಮಹೋಕ್ಷಂ (ಲೀಲಾವ. ೫-೮೭). [ಸಂ.) 

ಶೀರ್ಷ (ನಾ). ೧. ತುದಿ; ಅಗ್ರ : ಗಿರಿಶೀರ್ಷಗತಂಗಳ್‌ ಅಟುನೂಲುಯೋಜನಂ 
ಪೋದಲ್ಲಿರ್ಪುವು (ತತ್ತಪ್ರ. ೧೪೮); ಆ ಗಿರಿಯ ಶೀರ್ಷದೊಳ್ಳಿವಲೋಕವಿರ್ಪುದದನೀಗರಿದು 
ಬಣ್ಣಿಸುವರಾರು (ಕುಮಾಪು. ೧-೪೫). ೨. ತಲೆ; ಶಿರ: “ಮುಂಡ: . . . ಶೀರ್ಷಃ, 
ಮೂರ್ಧಾ, ಕಂ - ಈ ಆ ಮಂಡೆ'' (ಹಲಾಯು. ೮೫-೩೬೪). (ಸಂ.) | 

ಶೀರ್ಷಕ (ನಾ). ೧. ತುದಿ ; ಅಗ್ರಭಾಗ. ೨. ತಲೆ; ಶಿರ. ೩. ತಲೆಯ ಬುರುಡೆ; 
ಓಡು. ೪. ತಲೆಗೆ ಧರಿಸುವ ಕುಲಾವಿ, ಟೋಪಿ, ರುಮಾಲು ಮುಂತಾದುವು: 
""ಶೀರ್ಷಕಂ ತಲೆಸುತ್ತು'' (ಮಂಗರಾ. ೧೦೧-೨೮). ೫. ಶಿರಸ್ತ್ರಾಣ; ಸೀಸಕ : ""ಶೀರ್ಷಕಂ, 
ಶೀರ್ಷಣ್ಮಂ, ಶಿರಸ್ತ್ರಂ - ೩ ತಲೆಯನ್ನು ರಕ್ಷಿಸುವ ಲೋಹದ ಟೊಪ್ಪಿಗೆ'' 
(ಸಿಬ್ಬಾಂತಿ. ೬, ತಲೆಯಲ್ಲಿ ಧರಿಸುವ ಹೂವು, ಆಭರಣ ಮುಂತಾದುವು: 
""ಮಂಡೆಯಲಿ ಮುಡಿದ ಹೂ ಚೌರಿಗಳು ಶೀರ್ಷಕಂ'' (ಮಂಗರಾ. ೯೮-೨೦); ನಾನಾರತ್ನ 
ಸುವರ್ಣಪದಕವಿರಚನಾದಿ ಭೇದದಿಂ ಪ್ರತ್ಮೇಕಶೀರ್ಷಕೋಪಶೀರ್ಷಕಾವಘಾಟಕಪ್ರಕಾಂಡಕ 
ತರಲತರಬಂಧೋಪಪದಪಂಚಕಸಮೇತಂಗಳಾಗಿ (ಆದಿಪಿ. ೮-೫೪ ವು. [ಸಂ.] 

ಶೀರ್ಷರತ್ನ (ನಾ). ತಲೆಯಲ್ಲಿ ಧರಿಸುವ ಶ್ರೇಷ್ಠವಾದ ಮಣಿ; ಚೂಡಾಷುಣಿ: 
ಅಹಿರಾಜರುಚಿರಶೀರ್ಷರತ್ನದೃಢಬೀಜಕರಾಂಕುರತತ್ರೃತಾಪವಲ್ಲರಿ ರವಿರೋಚಿಯೆಂಬ 
ವಿಷಧಿಂ ದಶದಿಕ್ಕನೆ ಪರ್ಬಿ ಪೆತ್ತುದೊ (ರಾಜಶೇ. ೫-೫). [ಸಂ.] 

ಶೀರ್ಷಾಭರಣ' (ನಾ). ೧. ತಲೆಯಲ್ಲಿ ಧರಿಸುವ ಒಡವೆ; ಶಿರೋಭೂಷಣ. 
೨. ಶ್ರೇಷ್ಠವಾದುದು; ಅತ್ಯುತ್ತಮವಾದುದು: ಶೀರ್ಷಾಭರಣಂ ಧರೆಗುತ್ಕರ್ಷ 
ವಿಳಾಸನದ ಭೂಮಿ ಸಕಳಜನಕ್ಕಂ ಹರ್ಷಮನೀವುದು . . . ರಾಜಪುರಂ 
(ಯಶೋಚ. ೧-೨೭). (ಸಂ. ಸ 

ಶೀರ್ಷಾಸನ (ನಾ). [ಯೋಗ] ತಲೆಯನ್ನು ಕೆಳಗೆ ಮಾಡಿ ನಿಲ್ಲುವ ಒಂದು 
ಬಗೆಯ ಆಸನ : ಆಸನಗಳಲ್ಲಿ ಶೀರ್ಷಾಸನ, ಸರ್ವಾಂಗಾಸನ ಎರಡು ಹೊತ್ತು 
ಮಾಡಬೇಕಾದವುಗಳಾಗಿವೆ (ಭಾರದ. ಇಾ೭). ([ಸಂ.] 

ಶೀರ್ಷಿಕೆ (ನಾ). ತಲೆಬರಹ ; ಶಿರೋನಾಮೆ: "ಈ ವಾರದ ವ್ಯಕ್ತಿ' ಎಂಬ ಶೀರ್ಷಿಕೆ 
ಆ ಮಾಡತಕ್ಕದ್ದು (ಅಪನಾ. ೬); "ಆನಂದವರ್ಧನನ ಕಾವ್ಮಮಾಮಾಂಸೆ'' ಎಂಬ 
ಎ... ಕೆಯಲ್ಲಿಯೂ . . . ಪ್ರಕಟವಾದುವು (ಧೃನ್ನಾಲೋ. ೫, ಅರಿಕೆ). |ಸಂ. ಶೀರ್ಷಿಕಾ] 

ಶೀರ್ಪೋದಯ (ನಾ). [ಜ್ಯೋತಿ] ಅಗ್ರಭಾಗದಿಂದ ಹುಟ್ಟುವ ರಾಶಿ; ॥7 
ಸಿಂಹ, ಕನ್ಮಾ, ತುಲಾ, ವೃಶ್ಚಿಕ, ಕುಂಭ - ಈ ಐದು ಶೀರ್ಷೋದಯ 
ರಾಶಿಗಳು : ಆರಿ ನೀಚಗೃಹಂ ಪೊಜಗಾಗಿರೆ ಶೀರ್ಷೋದಯದೊಳಿರೆ ಸಮಸ್ತ 
ಗ್ರಹಮೊಂದಿರೆ ಕರ್ಕಲಗ್ನದೊಳ್‌ ಶೀತರೋಚಿ ಪರಿಪೂರ್ಣನಾಗೆ ನೃಪನಕ್ಕುಮವಂ 


(ಜಾತತಿ. ೧೨-೭). (ಸಂ. 


೮೧೩೭ 


ದ್‌ 


5 


45 


ಶೀಲವತಿ 


ಶೀಲ, ಶೀಳ (ನಾ). ೧. ನಡತೆ; ಸ್ವಭಾವ : "ಶೀಲಂ ಸುಚರಿತ್ರಮುಂ 
ಸ್ವಭಾವಮುಮಕ್ಕುಂ'' (ವಸ್ತುಕೋ. ೧೨೬-೩೬) ; ಶೀಲ ಒಳ್ಳೇದಾದರೂ ಗುಣ ಕೆಟ್ಟದ್ದು 
(ಗಾದ). ೨. ಒಳ್ಳೆಯ ನಡತೆ; ಸದಾಚಾರ: ಶೀಲಾಲಂಕೃತೆಯನಾ ಮಹಾಸತಿಯಂ 
ಶ್ರೀತೈಲಾಂಬಿಕೆಯಂ . . . ಕಲಂಕಮೇಂ ಪೊರ್ದುಗುಮೇ (ಅಜಪು. ೧-೭೪); ವಿದೆ ಗುಣ 
ಜ್ಞಾನ ಧರ್ಮ ಆಚಾರ ಶೀಲಂಗಳ ನಮ್ಮ ಕೂಡಲಸಂಗನ ಶರಣರು ಸಾಧಿಸಿದ 
ಸಾಧನೆಯನೆ ಸಾಧಿಸುವುದು (ಬಸವ. ೬೧೩); ಶೀಲದ ಫಲಮೇಂ ಶ್ರೀಯೊಳ್‌ ಮೇಲಪ್ಪನಿತೆ 
ವಲಮದುವುಮಿಂ . . . ಲೀಲೆಯಿನೀ ಭವದೊಳಪ್ಪ ಸಿರಿಯದು ಪೊಲ್ಲಾ 
(ಜೀವಸಂ. ೨೭-೩೬೭). ೩. ಒಳ್ಳೆಯ ಆಕಾರ, - ರೂಪ. ೪. ಹೆಣ್ಣಿನ ಪಾವಿತ್ರ್ಯ, - 
ಪವಿತ್ರತೆ : ಶೀಲ ಒಳ್ಳೇದಾದರೂ ಗುಣ ಕೆಟ್ಟದು (ಗಾದ). ೫. ಮಡಿವಂತಿಕೆ: ನೀರು 
ಹೆಚ್ಚಾಗಿ ಶೀಲ, ಕೂಳು ಹೆಚ್ಚಾಗಿ ಕುಲ (ಗಾದ). ೬. (ಸಮಾಸಪದದಲ್ಲಿ 
ಉತ್ತರಪದವಾಗಿ ಬಂದಾಗ) "ಪ್ರವೃತ್ತಿಯುಳ್ಳವನು', "ಸ್ವಭಾವವುಳ್ಳವನು' 
ಎಂಬರ್ಥವನ್ನು ಸೂಚಿಸುವ ಶಬ್ದ: "ದಾನಶೀಲ' ಪರಾ. ೭. [ಜೈನ] 
ಧಾರ್ಮಿಕ ಆಚರಣೆಯ ನಿಯಮ; 8 ""ದಿಗ್‌ವ್ರತ, ದೇಶವ್ರತಾದಿಗಳಿಗೆ 
ಮತ್ತು ಸಾಮಯಿಕ ಪ್ರೋಷಧೋಪವಾಸಾದಿಗಳಿಗೆ ಶೀಲವೆನ್ನುತ್ತಾರೆ'' 
(ಆದಿಪು. ಜೈನಪಾರಿಭಾಷಿಕ ಶಬ್ದಕೋಶ): ಬಗೆಯೊಳ್‌ ಪೊಣ್ಮೆ ದಯಾರಸಂ ಚರಿತದೊಳ್‌ 
ಕೈಗಣ್ಮೆ ಚಾರಿತ್ರಮಾಗಮಾವಶ್ಯಕದೊಳ್‌ ತಗುಳ್ಹು ಪಲವುಂ ಶೀಲಂಗಳಂ ತಾಳ್ವಿ 
(ಆದಿಪು. ೧-೫); ನಿಯಮಂ ವೃತಿ ಶೀಲಮಾಳವಳಮೆನಲ್ಕೇಟ್ಲ್‌ಯನಾಳ್ಲು ಸುಖದ 
ಫಲಪ್ರಾಪ್ತಿಯನಾಗಿಪ ಕಲ್ಪವೃಕ್ಷಮಲ್ಲದೆ ಧರ್ಮಂ (ಪಷ್ಪಪ. ೧೩-೫೫). ಆ. (ವೀಶೈ) 
ಯೋಗ್ಯವಾದ ಆಚಾರಗಳನ್ನು ಅನುಸರಿಸುವುದು; 1 ಇದರಲ್ಲಿ 
ಇಪ್ಪತ್ತುನಾಲ್ಕು ಮತ್ತು ಆರುವತ್ತುನಾಲ್ಕು ಪ್ರಭೇದಗಳಿವೆ : ಆದಿ ಆಧಾರ 
ತನುಗುಣ ಉಳ್ಳನ್ನಕ್ಕರ ಸಮತೆ ಎಂಬುದೇನೋ ಕಾಲಕಲ್ಪಿತ ಉಪಾಧಿ ಉಳ್ಳನ್ನಕ್ಕರ 
ಶೀಲವೆಂಬುದು ಭಂಗ (ಅವಚಂ. ೧೦೫-೪೭೭) ; ಇಂತಿವಿರ್ಪತ್ತನಾಲ್ಕೀ ತೆಅದ 
ಶೀಲಗಳನಂತವುಂಟೈ ಕೆಂಚವೀರಾಹ್ಟಯಾ ಕೇಳು (ವೀಶೈಪು. ೭-೧೬-೩೨); ತಿಳಿದೆಯಾ 
ಶೀಲವಜುವತ್ತನಾಲ್ಕುಂ ಮಹೋಜ್ವಳವಾದವೈ (ಎೀಶೈಪು. ೭-೧೬-೫೯). ಶೀಳ: ೭ 
ಕೈಕೊಂಡು ಪರ್ಯಷ್ಟಿಯನನವರತಂ ವನಾಲ್ಪ ಶೀಳೋತ್ಕರಂ ಕೂಡಿರೆ 
ವೈಯಾಪೃತ್ಯಮೆಂಬೀ ತಪದೊಳೆಸಗಿದಂ ಸೂರ್ಯಮಿತ್ರಬ್ರತೀಂದ್ರಂ (ಸುಕುಮು. ೪-೧೭). 

[ಸಂ.) 

ಶೀಲಚದ್ರ (ನಾ). ಶ್ರೇಷ್ಠವಾದ ಗುಣವುಳ್ಳವನು: ಶ್ರೀಶೀಲಭದ್ರಂ ದ್ವಿಷಜ್ಮನ 
ದುರ್ಭಾರಗಜಾಂಕುಶ೦ ಸುಜಷರತ್ನಂ ತಾತೆಸಲ್ಮೇಂ [ಕೃತಾ]ರ್ಥನೊ . . . ಶ್ರೀಧರಂ 
(ಜಾತತಿ ೧-೫). [50.) ಸ 8 

ಶೀಲವಂತ (ನಾ). ೧. ಒಳ್ಳೆಯ ನಡತೆಯುಳ್ಳವನು; ಸಚ್ಚೆರಿತ: ಶೀಲವಂತರ 
ಕೈಯ ಕನ್ನಡಿ ಕಾಲಕಂಠನ ಕೂರಲಗು ಕರುಣಾಳ ಬಸವಂ ಲಿಂಗಜಂಗಮದೊಳು 
ಸೊಬಗನು (ಬಸಪು.೧-೩೬) ; ಶೀಲವಂತರನಂತರುಂಟಿವಳಂತೊಅಂತೆಯನೆಯ್ದೆ 
ತಮ್ಮಾಲಯಸ್ನಳದಲ್ಲಿ ತೋಡಿದರುಂಟೆ (ವ್ಯಷಎ ೬೨-೪೮); ಶೀಲವಂತರಿಗೆ 
ಶಿಲೆಯೂ ಒಲಿಯುವುದು (ಪೈಮಹ..೪೩). ೨. ಲಿಂಗಾಯಿತರ ಒಂದು ಪಂಗಡ: 
ಶೀಲವಂತರ ಸಂಖ್ಯೆ ಬಹು ಸ್ವಲ್ಪವಿರುತ್ತದೆ (ಕಛಾಗೆ.೯೫). ೩. [ವೀಶೈ] ಅರುವತ್ತು 
ನಾಲ್ಕುಶೀಲಗಳನ್ನು ಪಾಲಿಸುವ ಸಂಕಲ್ಪಮಾಡಿಕೊಂಡವನು : 
ಲಿಂಗದ ಹೊಲಬನಲ್‌ೌಯದೆ ಭಕ್ತ ಶೀಲವಂತನಾದ ಆದಿಮಧ್ಯಾವಸಾನದಲ್ಲಿ 
ಗುಹೇಶ್ವರಲಿಂಗವು ಅಆೌವಿನ ಮಲ್‌ಯಲ್ಲಿಹುದನಾದರೂ ಅಜ್‌ಯರಲ್ಲಾ 
(ಅವಚಂ. ೧೧೪-೫೧೬); ವೀರಮಹೇಶ್ವರಾರಾಧಕನಾದ ಶೀಲವಂತ ದಳವಾಯಿ ಪರಮ 
ಸಪ್ಪ «ಮಠ ಕೆರೆ ತೋಟ ಯಿ ಲಃ ಮಾಡಿಸಿ (ಎಕ ೩೪1, ಚಿಕ್ಕನಾ. ೧-೧೧ ; 1623). 

[ಸಂ. ಶೀಲವತ್‌] 

ಶೀಲವತಿ (ನಾ). ಒಳ್ಳೆಯ ನಡತೆಯುಳ್ಳವಳು ; ಸದಾಚಾರಿಣಿ: ಜಳದೇವತೆ 
ಕೋಡುವ ತಿಳಿಗೊಳದೊಳಗಿರ್ಪಂತೆ ಶೀಲವತಿ ಸೀತೆ ವಿನಿಶ್ಚಳಮಿರೆ ಮನದೊಳ್‌ 
ಜಿನಪತಿಚಳಣಂ ದಳ್ಳುರಿಯ ನಡುವೆ ಕೋಡುತ್ತಿರ್ದಳ್‌ (ಪಂರಾಮಾ. ೧೬-೨೮). 

[ಸಂ. ಶೀಲವತೀ] 


ಶೀಲವ್ರತ 


ಶೀಲವ್ರತ (ನಾ). [ಜೈನ] ಮುನಿಜೀವನದ ವ್ರತಾಚರಣೆ : ದರ್ಶನವಿಶುದ್ಧ 
ನಾಗಿಯುಂ ಶೀಲವ್ರತಭಾವನಾರಹಿತನಸಂಯುತಂ ಜಘನ್ಮಪಾತ್ರಂ (ಆದಿಪು. ೧೦-೯ ವ); 
ಶೀಲವ್ರತಮಂ ತಾಳದೆ ಮೇಲೆನಿಸುವ ಪಾತ್ರದಾನಮಂ ಮಾಡದೆ ಸಲ್ಲೀಲೆಯಿನಿಂದ್ರನ 
ಸಿರಿಯಂ ಪಾಲಿಸಲೆಲೆ ಮರುಳೆ ಬಾರದವನೀತಳದೊಳ್‌ (ಧರ್ಮಾಮೃ . ೬-೧೫೦). 

(ಸಂ.] 

ಶೀಲಸಂಪನ್ನ (ನಾ). ೧. ಒಳ್ಳೆಯ ನಡತೆಯಿಂದ ಕೂಡಿರುವ ವ್ಯಕ್ತಿ: ಅವರು 
ಶೀಲಸಂಪನ್ನರು (ಕ). ೨. [ಜೈನ] ಶೀಲವ್ರತವನ್ನು ಆಚರಿಸುವವನು: 
ದರ್ಶನವಿಶುದ್ದನುಂ ಶೀಲಸಂಪನ್ನನುಮಪ್ಪ ಸಂಯತನುತ್ತಮಪಾತ್ರಂ (ಆದಿಪು. ೧೦-೯ ವ); 
ವಿಶದಯಶೋನಿಳಯಂ ವಿಮಳಶೀಲ([ಶಾಕಾಂ.ಳ)ಸಂಪನ್ನನುಚಿತಭೈಕ್ಸಾನೀಕಂ 
(ಸುಕುಮಾ. ೬-೩೬). [ಸಂ.) 

ಶೀಲಸಂಹನ್ನೆ (ನಾ). ಒಳ್ಳೆಯ ನಡತೆಯನ್ನು ಹೊಂದಿರುವವಳು : ನೀನು 
ಶೀಲಸಂಪನ್ನೆಯಾಗಿ ಕನ್ನಡಕನ್ನೆಯರ ಚೂಡಾಮಣಿಯಾಗಿರುವೆ (ದಾನಚಿಂ. ೧೭೬). 

(ಶೀಲಸಂಪನ್ನ 4 - ಎ) 

ಶೀಲಿಗ (ನಾ). ನಟನೆ ಮಾಡುವವನು: ಅಯ್ಕಾ ನಾಟಕನಲ್ಲ ಬೂಟಕನಲ್ಲ 
ಶೀಲಿಗನಲ್ಲ ಕಪಟನಾಟಕನಲ್ಲ . . . ನೋಡಾ ನಿರವಯಶೂನ್ಮಲಿಂಗಮೂರ್ತಿ 
ಗುಹೇಶ್ವರಲಿಂಗವು (ವಚಶಾ. 1, ೧). [ಆ ಸಂ. ಶೀಲಿಕ] 

ಶೀವಿಗೆಡ್ಡೆ "ಸೀಪಿಯ ಗೆಡ್ಡೆ' ನೋ. 

ಶೀಶೆ "ಸೀಸೆ' ನೋ. 

ಶೀಷೆ "ಸೀಸೆ' ನೋ. 

ಶೀಸೆಬಿರಟುಮರ "ಸೀಸೆಬಿರಟುಮರ' ನೋ. 

ಶೀಳ "ಶೀಲ' ನೋ. 

ಶುಂಟ, ಶೊಂಟಿ, ಸುಂಟ (ನಾ). ೧. ದಡ್ಡ; ತಿಳಿಗೇಡಿ; ಮೂರ್ಯ: ಆ ಶುಂಟನಿಗೆ 
ಎಷ್ಟು ಹೇಳಿದರೂ ಬುದ್ದಿ ಬಾರದು (ರ). ಶೊಂಟಿ : ೧. "ಶೊಂಟಿಕೊಂಬು' 
ಪರಾ. ಸುಂಟ: ೧. ನಂಬಿದರ್ಗೆರಡ ಬಗೆವವನ ಸುಂಟಂ ತುಂಟಗಂಟುಕನ ಪರರೊಡವೆಗಂ 
ಪಂಬಲಿಸುವನ . . . ತುಚ್ಛದ ಮದಡನಂ (ಪ್ರಭುಪ ೬-೨೩೮). ಪಿ. ಹಠವಾದಿ; 
ಮೊಂಡ: ಅನೇಕವಾದದಿಂದನ್ಮವಾದಕೋಳಾಹಳಂಗೆಯ್ಕಲೊಡಂ ಸೋಲ್ತು ತಲೆ ಸತ್ತುಂ 
ಬಾಲಂ ಸಾಯದೆಂಬ ಸುಂಟರಂತೆ ಕುಂಠಿತಮಾದ ನೀತಿಹೀನ ನಿಷ್ಮರವಾದದಿಂ ಜಿನುಗುತ್ತಿರೆ 
ನೋಡಿ (ಹಮ್ಮಿರ. ೭-೪೫ ವು. [ಆ ಸಂ. ಶುಂಠ.! ತೆಲು. ಶುಂಠ./ ಮರಾ. ಶುಂಟ, ಶುಂಠ] 

ಶುಂಟಿಕೆ "ಸುಂಟಗೆ' ನೋ. 

ಶುಂಶ (ಗು). ೧. ತಿಳಿವಳಿಕೆಯಿಲ್ಲದ; ಮೂರ್ಯತನದಿಂದ ಕೂಡಿದ : ಬದ್ಧವಾದ 
ನಯನುಡಿಯು ಇಲ್ಲದಾತನೆ ಹೊಲೆಯ ಶುದ್ಧ ತಾನೆಂಬಾತ ಶುಂಠ ಹೊಲೆಯ 
(ಪುರಂದ. ೧-೧೭೮-೩); ಪಂಠಿಸಲಫ್‌- ದೆ ಧರೆಯನೊಬ್ಬಸಿಕೊಟ್ಟ ಶುಂಠಭೂಪರ ಬಿಟ್ಟು 
ಬಂದು (ಕಂನವಿ. ೨೧-೬೦); ಶುಂಠಮನುಷ್ಕರಾ ಧರಣಿಪರ್‌ ದನುಜರ್‌ ಮುನಿಗಳ್‌ 
(ಕಆಕಂ. ೬). (ನಾ). ೨. ದಡ್ಡ; ಮೂರ: ಶುಂಠನ ನೆರೆ ಸಲ್ಲ ಕುಂಟನ ಕೆಳೆ ಸಲ್ಲ 
ತುಂಟನೊಳೇಕಾಂತ ಸಲ್ಲ (ಇಂಚಾಪ. ೧೭೧-೪೫); ಶುಂಠನಿಗೆ ಎಂಟಷ್ಟು ಕಲಿಸಿದರೂ 
ವೃರ್ಥ (ಗಾದ). (ಸಂ) 

ಶುಂಠತನ (ನಾ). ೧. ದಡ್ಡತನ; ಮೂರ್ಯತನ: ಅವನ ಶುಂಠತನಕ್ಕೆ ಮಿತಿಯೇ ಇಲ್ಲ 
(ರೂಢ). ೨. (ಆಲಂ) ಮೋಸ; ವಂಚನೆ: ಭೂಪರ ಹಣಗಳನ್ನು ತಿಂದು . . . 
ನಿಜಶ್ರೇಯಪ್ರಾಪ್ತಿಗೆ ಶುಂಠತನದಲಿ ಮೆಜ”ವ ಕರಣಿಕಧೂರ್ತರನು ಕಂಡ 
(ಕೌಶಿರಾ. ೧೦-೩೦). [ಶುಂಠ * - ತನ] 

ಶುಂಠಿ (ನಾ). ೧. (ಅಡುಗೆಗೂ ಔಷಧಿಗೂ ಬಳಸುವ) ಅರಿಸಿನದ ಜಾತಿಗೆ 
ಸೇರಿದ ಒಂದು ಬಗೆಯ ಬೇರು: ರಾಜಾನ್ನದಕ್ಕಿ ಜೀರಿಗೆ ಕೊತ್ತುಂಬರಿ ಶುಂಠಿ 
ಲಂಬಿವೊಡಗೂಡಿರೆ ಕಾಸಿದ ಗಂಜಿ (ಕಲ್ಮಾಕಾ. ೩-೨೫); ಜೀರಿಗೆ ಶುಂಠಿ ಹಾರಕಂ 
(ಸಿದ್ಧಕಾ. ೧೩-೪೩); ಅರಿಶಿನ, ಶುಂಠಿ - ಇವುಗಳು ೬ ತಿಂಗಳಿಗಿಂತ ಹೆಚ್ಚಾಗಿ ಭೂಮಿಯಲ್ಲಿರ 
ಬೇಕಾದ ಕಾರಣ ವರ್ಷಕ್ಕೆ ಆಗುವುದು ಒಂದೇ ಬೆಳೆ (ವೃವಮ. ೫೪). ೨. (ಆಲಂ) 
ಶೂನ್ಯ; ಸೊನ್ನೆ: ಕಾವಲುಗಾರರಿಗೆ ಹಿಂದೂಸ್ನಾನೀಭಾಷೆ "ಶುಂಠಿ' (ಯದುರಾ. ೧೩). 


೮೧೩೮ 


ಶುಕ 


೩. ದಡ್ಡ; ಮೂರ : ಇವನೊಬ್ಬ ಶುದ್ಧಶುಂಠಿ (ರೂಢಿ). 
ತುಂಠಿಕಷಾಯ ಎ ಶುಂಠಿ ಮೊದಲಾದುವನ್ನು ಹಾಕಿ ಕಾಯಿಸಿ ಮಾಡಿದ 

ದ್ರವ : ಶುಂಠಿಕಷಾಯ ಶೀತಕ್ಕೆ ತುಂಬಾ ಒಳ್ಳೆಯದು (ರೂಢಿ). ಶುಂಠಿಯ ಘೃತ ಎ 
ಶುಂಠಿಯನ್ನು ಸೇರಿಸಿ ತುಪ್ಪದಲ್ಲಿ ಪಾಕಮಾಡಿ ತಯಾರಿಸುವ ಒಂದು ಬಗೆಯ 
ಲೇಹ್ಮ : ಶುಂಠಿಯ ಘೃತ--ತೊಕ್ಕ ತೆಗೆದ ಶುಂಠಿ ಒಂದು ಮಾನ, ಹಿಪ್ಪಲಿಮೂಲ ಒಂದು 
ಪಡಿ ಸಹ ಜಜ್ಜುಗುಟ್ಟಿ ಎರಡುಬಳ್ಳ ನೀರಿನಲ್ಲಿ ಹಾಕಿ. . . ಕಾಸಿ ಹದದಲ್ಲಿಳುಹಿ 
ದಿನಂಪ್ರತಿಯೂ ಗ ೧' ತೂಕವಂ ಸೇವಿಸೆ ನನೆಹೊರಟ ಸರ್ವಾತಿಸಾರಂ ಮಾಣ್ಣುಂ 
(ಸಕವೈ. ೩೨೯). (ಸಂ. ಶುಂಠಿ, ಶುಂಠೀ) 

ಶುಂಠಿಹುಲ್ಲು (ನಾ). ಒಂದು ಬಗೆಯ ಹುಲ್ಲು : ಶುಂಠಿಹುಲ್ಲು, ಕರೀಕಡ್ಡಿ ಹುಲ್ಲು 
(ಮೈಔಗಿ. ೫೯-೧೧೯೦). [ಶುಂಠಿ * ಹುಲ್ಲು («ಆ ಪುಲ್‌)) 

ಶುಂಡ (ನಾ). ೧. ಆನೆಯ ಸೊಂಡಿಲು : ಎಸೆವ ಶುಂಡಂ ತುದಿಯಲ್ಲಿ ನೇಲ್ವ 
ಪೆರ್ವಾವು (ಕುಮುಪು. ೪-೧೯೨). ೨. ಆನೆಯ ಮದೋದಕ. ೩. ಕಪ್ಪೆ; ಮಂಡೂಕ: 
“ಇಭಹಸ್ತಂ ಭೇಕ ಶುಂಡಾಂಕಿತಂ'' (ನಾನಾರ. ೧೩೨). ([ಸಂ.) 

ಶುಂಡಲ "ಸುಂಡಿಲ್‌' ನೋ. 

ಶುಂಡಾದಂಡ (ನಾ). ಆನೆಯ ಸೊಂಡಿಲು : ದ್ವಿಪಶುಂಡಾದಂಡಸೀತ್ಕಾರ 
ದಿನರದಚಲಚ್ಚಕ್ರಚೀತ್ಕಾರದಿಂ . . . ಶಬ್ದಾತ್ಮಕಂ ಮಾಡಿದುದುಭೆಯಮಹೀ 
ಭೃಚ್ಚಮೂಚಕ್ರವಾಳಂ (ಚಂದ್ರಪು. ೧೦-೬೭); ಮದನಮದಗಜದ ಮದರಸಂ ಪತ್ತಿದ 
ುನಿಂಡಾದಂಡಾಗ್ರಮನದಣಜಾ ಕಂಪಿಗೆಳಸಿ ಬಳಸಿದಳಿಮಾಲೆಯ ಲೀಲೆಯಂ ತಳೆದು 
(ರಾಜಶೇ. ೧೨-೫೬ ವ). ([ಸಂ.] 

ಶುಂಡಾಪಾನ (ನಾ). ಮದ್ಮಪಾನ ಮಾಡುವ ಅಥವಾ ಮದ್ಮವನ್ನು ಮಾರುವ 
ಸ್ಮಳ ; ಗಡಂಗು. (ಸಂ.) 

ಶುಂಡಾಲ, ಶುಂಡಾಳ (ನಾ). ೧. ಆನೆ : ಇಕ್ನುದಂಡಪ್ರಣೀತನಿಜಭುಜದಂಡ 
ಕ್ರೀಡಾವಖಂಡಿತೋಚ್ಚಂಡ ಶುಂಡಾಲ(ಪಾಠಾಂ.ಳ] ಗಾತ್ರಾಪರಮತಿಬಾಲಕದಲಿಕಾ 
ಕಾಂಡಲೀಲಾಚ್ಛಿನ್ನಸಿಂಧುರಮಧ್ಮಹಸ್ತಂ (ಆದಿಪು ೧: ೫ ಮ; ಸಿಂಹ ಶರಭ . 
ಶುಂಡಾಲ ಶಾರ್ದೂಲ ಸರ್ಪಾದಿ ಕ್ರೂರರೂಪಂಗಳಿಂ ಬಾಧಿಸದಂತು ಶಾಂತಿಯಂ 
ಮಾಡಲ್ವೇಟ್ರುದು (ಜಗವ. ೪-೭೭ವ). ೨. ಸೊಂಡಿಲು: “ದಿಗ್ಗಜದ ಹಸ್ತಮಂ 
ಶುಂಡಾಲಮೆಂಬುದು'' (ಮಂಗರಾ.೧೪೦-೧೧); ಮಹಾಲಿಂಗನೆಂಬ ಬಾಲಕ ಅರಸನ ಆನೆಯ 
ಶುಂಡಾಲಕ್ಕೆ ಸಿಲುಕಿ ಸತ್ತುಹೋಗುತ್ತಾನೆ (ಶರಚ. ೭೦೪). ೩. ಕಪ್ಪೆ : ""ಗಜಹಸ್ತ 
ಕಪ್ಪೆಯರಡುಂನಿಜದಿಂ ಶುಂಡಾಲ'' (ನಾನಾಕಂ. ೧೫೪). ಶುಂಡಾಳ : ೧. ಇದು ಶುಂಡಾಳಂ 
ನರೇಂದ್ರಂ ನಿಮಗೆ ಕುಡುವನಾಗಿರ್ದಪಂ ನೋಡೆ ದೃಷ್ಟಂ (ಸುಕುಮಾ. ೩-೭). (ಸಂ.| 

ಶುಂಡಾಲಕೇತನ (ನಾ). ಆನೆಯ ಚಿಹ್ನೆಯುಳ್ಳ ಧ್ವಜ, - ಪತಾಕೆ : 
ಕುಮಾರಂ ಬಾಲಕಂ ಯುದ್ಧಯೋಗ್ಯನೆ ಕೈಕೊಳ್ಳುದು ದೇವರಿಂದಗಿಯನೆಂದಾಲೋಲ 
ಶುಂಡಾಲಕೇತನಮಂ ಚೋದಿಸಿದಂ ದಶಾಸ್ಕರಥಮಂ ಸೂತಂ ಮನೋವೇಗದಿಂ 
(ಪಂರಾಮಾ. ೧೦-೨೦೫). ([ಸಂ.] 

ಶುಂಡಾಳ "ಶುಂಡಾಲ' ನೋ. 

ಶುಂಡಿಲ್‌ 'ಸುಂಡಿಲ್‌'ನೋ. 

ಶುಂಡಿಲು "ಸುಂಡಿಲು' ನೋ. 

ಶುಂಡೆ (ನಾ). ೧. ಆನೆಯ ಸೊಂಡಿಲು : "ಆನೆಯ ಕೈಯಲ್ಲಿಯುಂ 
ಶುಂಡಾಯೆಂಬುದು'' (ಹಲಾಯು. ೧೬೪-೨೦). ೨. ಮದ್ಮ; ಕಳ್ಳು: "ಮಧು. . . 
ಸ್ವಾದುರಸಾ, ಶುಂಡಾ . . . ಮಧು - ಈ ೨೪ ಕಳ್ಳು'' (ಹಲಾಯು. ೫೫-೧೭೪). 
೩. ಮದ್ಯಪಾನ ಮಾಡುವ ಸ್ತಳೆ : "“ಶುಂಡಾ, ಪಾನಂ, ಮದಸ್ಥಾನಂ - ೩ 
ಮದ್ಮಪಾನ ಮಾಡುವ ಮನೆಯ ಹೆಸರು; ಗಿಡ್ಡಂಗಡಿ'' (ಸಿದ್ಬಾಂತಿ. ೩೧೮). ೪. ಕಮಲದ 
ಬಳ್ಳಿ. ೫. ಸೂಳೆ. (ಸಂ. ಶುಂಡಾ] 

ಶುಂಭ "ಸೋಂಬ' ನೋ. 


45 | ಶುಕ (ನಾ). ೧. ಗಿಣಿ;ಗಿಳಿ: ಶುಕಶಾರಿಕಾದಿವಿಗ್ರಹಪ್ರಕರಮುಂ ಕೇಳ್ದ ವಚನಮಂ ನುಡಿ 


ವುದು ಕೌತುಕಂ (ಕಾದಂಪೂ. ೬೪); ಓದಿತ್ತು ಕಾಣಿರೋ ಶುಕನು ಶಿವಪಥವನಲ್‌ಯದನ್ನಕ್ಕ 


ಶುಕಕಾಮಿನಿ 


(ಬಸವ. ೧೪೩); ಶುಕಪಿಕದುಂದುಭಿಧ್ವನಿಗಳುಣ್ಮೆ ಮನೋಭವರಾಜನಾ ವಸಂತಕ 
ಸಖಯುಕ್ತನಾಗಿ ಬರಲ್‌ (ಕುಸುಮ. ೧-೯೪). ೨. ಒಬ್ಬ ಯಷಿಯ ಹೆಸರು; ವ್ಯಾಸ 
ಮಹರ್ಷಿಯ ಮಗ : ಸುಮೇಘವರ್ವತದಲ್ಲಿ ಅತ್ರಿ... ಶುಕ... ಉಪಮನ್ಮು 
ಮೊದಲಾದ ಅಪ್ಪಾಶೀತಿಸಹಸ್ರಯಪಿಗಳಿಗನಂತಾಶ್ರಯಂಗಳುಂ (ವಿವೇಕ. ೨೧೬) ; ಮನದ 
ರಂಭೆಯ ಗೆದ್ದು ಶುಕನಾತನನ್ನೂಲಿಸಿ, ಭಕ್ತಿಗಂಗೆಯ ಭಾರತದ ತೃಷೆಗೆ ತಂದಂ 
(ಗಿ೪೨೦೦. ೪೫-೩). ೩. ಶಿವ; ಈಶ್ವರ ೪. ರಾವಣನ ಒಬ್ಬ ಮಂತ್ರಿಯ ಹೆಸರು: 
'"ಚೂತಕುಜಂ ಗಿಳಿಯತಿವರಭೂತೇಶನುದುಸುರಸಚಿವನೆಲವದಮರನೆಂಬಾತ 
ಶಯನಾರು ನಾಮಂ ಕೌತುಕಮಲ್ಲನಿತು ಸಲುವ ಶುಕ ಶಬ್ದಂಗಳ್‌'' (ನಾನಾಕಂ. ೧೬). 
೫. ಬೂರುಗದ ಮರ; ಶಾಲ್ಮಲೀವೃಕ್ಷ: ಶುಕಮಯಂ ಶುಕಮಯಂ 


ಶುಕಮಯಂ ಗಿರಿಯ ಸಾನುವಿಂದೊಸರ್ದು ಪರಿವ ಜಲ ಹರಿಮಯಂ . . . ಕಾನನಂ 
ಕಣ್ಣೆಸೆದುದು (ಹಚಕಾ. ೫-(:೮). ದಿ, ೨, ೫ : ಭಾರದ್ವಾಜ ಶಾಂಡಿಲ್ಕಕ ಶುಕವಿಮದಾಗಸ್ಮಕಂ 
ತಾಪಸಪ್ರೋತ್ಕರಮಂ ಸೂೋಮೂರ್ಕರುಕ್ತಾಂಚಿತಮದು ನಭಮಂ ಪೋಲ್ತು 


ಚೆಲ್ಟಾಯ್ತರಣ್ಮಂ (ರಾಜಶೇ. ೫-೭೫). ೬. ಬಾಗೆಮರ ; ಶಿರೀಷವೃಕ್ಷ : ""ಮಾಕಂದಂ 
ಗಿಳಿ ಯೋಗಿ ಶಾಲ್ಮಲಿ ಕುಜ ರುದ್ರಂ ಶುಕವಾಚಕಂ'' (ನಾನಾರ. ೧೫೪). ಪಿ. ಮಾವಿನ 
ಮರ ; ಚೂತ. ೮. ಒಂದು ಬಗೆಯ ಸುಗಂಧದ ಗಿಡ ; ಮಾಚಿಪತ್ರೆ: 
"ಗ್ರಂಥಿ ವರ್ಣಂ, ಶುಕಂ, ಬರ್ಹಂ, ಪುಷ್ಪಂ, ಸ್ಮಾಣೇಯಂ, ಕುಕ್ಕುರಂ - ೬ 
ಸ್ಮಾಣೇಯಕವೆಂಬ ಗ್ರಂಧ್ಮದ್ರವ್ಮದ ಹೆಸರುಗಳು, ಮಾಚಿಪತ್ರೆ'' (ಸಿದ್ದಾಂತಿ. ೧೪೨). [ಸಂ.] 

ಶುಕಕಾಮಿನಿ (ನಾ). ಹಣ್ಣುಗಿಳಿ; ಶಾರಿಕೆ : ರತದೊಳಗಗ್ಗಳಂ ಮುಖರತಂ 
ಸುರತೋತ್ಸವಕೆಂದು ಕಾಮಿನೀಪ್ರತತಿಗೆ ತೋರ್ಪವೋಲ್‌ . . . ಆಮ್ರಭೂಷಿತಕ 
ಮನಾಮ್ರಪಕೃಪಳದೊಳ್‌ ಶುಕಕಾಮಿನಿ ಚೆಲ್ಬುದೋಜ್‌ದಳ್‌ (ಆದಿಪು ೧೧-೯೭). 

(ಸಂ. ಶುಕಕಾಮಿನೀ। 

ಶುಕತುಂಡ (ನಾ). ೧. ಗಿಳಿಯ ಕೊಕ್ಕು, - ಚಂಚು. ೨ [ನಾಟ್ಕ] ಇಪ್ಪತ್ತು 
ನಾಲ್ಕು ಬಗೆಯ ಅಸಂಯುತ ಹಸ್ತಗಳಲ್ಲಿ ಒಂದು : ನಾಟ್ಕಶಾಸ್ತ್ರದಲ್ಲಿ 
ಹೇಳಿರುವ ಅಸಂಯುತಹಸ್ತಗಳು ಯಾವುವೆಂದರೆ - ೧. ಪತಾಕ . . . ೬.ಶುಕತುಂಡ, 
೭. ಮುಷ್ಟಿ... ೨೪. ತಾಮ್ರಚೂಡ (ಆಭಾನೃ . ೪೭). ಸಂ.) 

ಶುಕದೇರ (ನಾ). ಗಿಣಿಯನ್ನೇ ವಾಹನವಾಗುಳ್ಳವನು; ಕಾಮ; ಮನ್ಮಥ: 
ಶುಕದೇರನೆಚ್ಚ ಪೊಸಗೋಲುಗಳು ಹೆರ್ಚಿ ಷಣ್ಮುಖನ ಮೈಮುತ್ತಿ (ನವಮೋ. ೩೦-೪೩). 
"ಗಿಳಿದೇರ' ಪರಾ. [ಶುಕ * ತೇರ್ಮು (ಆ ತೇರ್ಕ್‌) + - ಅ) 

ಶುಕನಾಸ (ಗು). ೧. ಗಿಣಿಯ ಕೊಕ್ಕಿನಂತೆ ಮೂಗನ್ನು ಹೊಂದಿರುವ. (ನಾ). 
೨. ಗಿಳಿಯ ಕೊಕ್ಕಿನಂತೆ ಮೂಗುಳ್ಳವನು; ಗಿಣಿಮೂಗಿನವನು. ೩. ಒಂದು 
ಬಗೆಯ ಸಸ್ಮ :'"ಮಂಡೂಕಪರ್ಣಃ, ಪತ್ರೋರ್ಣಃ . . .ಶುಕನಾಸ:... ಆರಳು:- ೧೨ 
ಹೆಮ್ಮರದ ಹೆಸರುಗಳು'' (ಸದ್ದಾಂ. ೧೨೫). ೪. ಬಾಣಕವಿಯ "ಕಾದಂಬರಿ' 
ಎಂಬ ಕಾವ್ಯದಲ್ಲಿ ಚಿತ್ರಿತವಾಗಿರುವ ತಾರಾಪೀಡನೆಂಬುವನ ಮಂತ್ರಿ; 
ವೈಶಂಪಾಯನನ ತಂದೆ * ಶುಕಣಾಸಾರ್ಯಗುರುತ್ವದಿಂದೆ . .. ಕುಮಾರಂಗೆ ಮಹಾ 
ಪ್ರಧಾನತನಯ: ಮಿಶ್ರತ್ವಮಂ ತಾಇ್ಲದ೦ಲ ( ತಾದಂಪೂ.೪೪೦). [೫೦] 

ಶುಕಫಲನ್ಯಾಯ (ಎ೪). ಲೌಂಕನ್ಯಾಯ/ಟಳಲ್ಲಿ ಒಂದು ; ಗಿಳಿಯ ಕೆಂಪಾದ 
ಕೊಕ್ಕನ್ನು ಮಂಬಿಯು ಮುತ್ತುಗಚ ಹೂವೆಂದೂ ಮಂಬಿಯನ್ನು ಗಿಣಿಯು 
ನೇರಿಳೆಹಣ್ಣೆಂದೂ ಪರಸ್ಪರ ಭ್ರಾಂತಿಯಿಂದ ಭಾವಿಸುವಿಕೆ: ಅದು (ಲಂಕಾನಗರ) 
ನಿಮಗೆ ಚಿರಕಾಲವಿರತಕ್ಕುದು ವಿಚಾರಿಸೆ ಶುಕಫಲನ್ಮಾಯದಲಿ ಸಾರ್ದುದು ನಿಮಗೆನುತ 
ತತ್ಪುರಕೆ ಕಳುಹಿದನು (ಉತ್ತರಾ. ೨-೧೭). [ಸಂ.1 

ಶುಕಲೂರ್ತಿ "ಶುಕ್ಲೂರ್ತಿ' ನೋ. 

ಶುಕವಾಣಿ (ನಾ). ೧. ಗಿಳಿಯ ಮಾತು. ೨. ಗಿಳಿಯಂತೆ ಮಾತನಾಡುವವಳು. 

(ಸಂ. ಶುಕವಾಣೀ) 

ಶುಕವೃತ್ತಿ (ನಾ). ಗಿಣಿಯಂತೆ ಹೇಳಿಕೊಟ್ಟುದುದನ್ನು ಮಾತ್ರ ಹೇಳುವುದು; 

ಗಿಳಿಪಾಠ: ನಚಿಕೇತನ ಚತ್ತ, ಕಲಿಸಿದುದನ್ನು ಆಡುವ ಶುಕವೃತ್ತಿಗೆ ಒಗ್ಗುವುದಿಲ್ಲ 


(ಬೆತಂಬಾ. ೧೦೩). ([ಸಂ.] 


೮೧೩೯ 


ಶುಕ್ತಿಸಂಪುಟ 


ಶುಕಿ (ನಾ). ಹೆಣ್ಣುಗಿಳಿ: ಗರಿಯ ತಿದ್ದೆ ಬೆಡಗಿ ಶುಕಿಯು ಕೊರಲ ಕೊಂಕಿದೆ 
[ಸಂ. ಶುಕೀ] 
_ ಶುಕ್ತ (ನಾ).೧. (ಹುಳಿಯಾದ) ಗಂಜಿ; ಅಂಬಲಿ: ""ಅಭಿಷವಂ, ಅವಂತಿಸೋಮಂ, 


(ಮಾಂದಳಿ. ೧೦-೧). 


ತುಷೋದಕಂ, ಶುಕ್ತಂ(ಪಾಠಾಂ. ಕ್ಲಂ] - ೪ ಅಕ್ಕಿಗರ್ಚು'' (ಹಲಾಯು. ೫೩-೧೬೩). 

೨. ಹುಳಿ; ಆಮ್ಲ. ೩. ಒಂದು ಬಗೆಯ ಹುಳಿರಸ; ಆಮ್ಲಾಯ ದ್ರವ: «6. 

೪. ಒರಟಾದುದು ; ""ಪರುಷ , ಬಿಜುಸಿಹುದು'' (ನಾಚರಾ. 62. 1ಸಂ.1 

|ಶುಕ್ತಿ (ನಾ). ೧. ಮುತ್ತಿನ ಅಥವಾ ಕಪ್ಪೆಯ ಚಿಪ್ಪು : ಶುಕ್ತಿಕರಂಡದಲ್ಲಿ 
ಬಿದ್ದ ಅಪ್ಪು ಶುಕ್ತಿಯ ಭೇದವೋ ಕರಂಡದ ಭೇದವೋ ಅಪ್ಪುವಿನ ಭೇದವೋ 
(ಮೋಳಿಮು. ೧೨೮-೪೯೬); ಲಲಿತಶುಕ್ತಿಗೆ ಕರ್ಮಕಾಂಡಸ್ತಲಂ ವಿಮಲಜಲಜಪತ್ರಮೆ 

ದೇವೀ! ಕಡಲ ಶುಕ್ತಿಯಿಂ ಜಗುಬ್ದಿ ನುಣ್ಮುತ್ತುಗಳನುಂಡ 
ಮಾಂಗಳೀಗಳುಗುಟ್ಟುವಿಂತೆನೆ . ಸುರಿವಶ್ರುಧಾರೆಯಿರವಿದೇಂ ಪೇಟ! 
(ರಾಮಾಶ್ವ. ೧೯-೨೩). ೨. ಚಿಪ್ಪು: ಕಾಳಾಯಸಶುಕ್ತಿಯಿಂ ಸಮೆದ ಸೀಸಕದಿಂ ಬಹುರಾಹು 
ಮಂಡಲಪ್ರಾಯಮೆನಿಪ್ಪ ದಾನವರ ಪಂದಲೆಗಳ್‌ ರವಿಮಂಡಲಂಬರಂ ಪಾಯೆ ಬಿಸಿಲ್‌ 
ಪೊಡರ್ಪುಗಿಡೆ ಪಾಳಿಸಿದತ್ತುಪರಾಗಲೀಲೆಯಂ (ಪಂರಾಮಾ. ೧೩-೬೨). ೩. ಒಂದು 
ಬಗೆಯ ಸುಗಂಧದ್ರವ್ಯ: ""ಹನುಃ, ಹಟ್ಟವಿಲಾಸಿನೀ, ಶುಕ್ತಿ, ಶಂಖು ಖುರ;, 
ಕೋಲದಳಂ, ನಖಂ - ೭ ನಖವೆಂಬುವ ಗಂಧಿಕದ್ರವೈ'' (ಸಿದ್ಧಾಂತಿ.೧೪೨). ೪. ಕುದುರೆಯ 
ಕೊರಳು ಅಥವಾ ಎದೆಯಲ್ಲಿರುವ ಸುಳಿ. (ಸಂ. 

ಶುಕ್ತಿಕೆ (ನಾ). ೧. ಶುಕ್ತಿ ೧: ಶುಕ್ತಿಕೆಗಳಿಂ ಮುಕ್ತಾಫಲಂ ಪುಟ್ಟಿವೇ 

(ಮಲ್ಲಿಪು. ೧-೩೭); ಮಿಸುಪ ಶುಕ್ತಿಕೆಗಳೆನಲ್‌ ದೇವಿಯ . . . ಶೆಳ್ಗದಂಪುಗಳೆಸೆಗುಂ 
(ಪುಷ್ಪಪು. ೩-೪೮); ಶುಕ್ತಿಕೆ ಸಮುದ್ರಮಂ ಒಳಕೊಳ್ಳುದೇನ್‌? (ಶ್ರೀರಾಮಾ. ೧೭೨-೫೪೬). 
೨. (ಸುಗಂಧ ಪದಾರ್ಥಗಳನ್ನಿಡುವ) ಕಪ್ಪೆಚಿಪ್ಪಿನ ಆಕಾರದ ಭರಣಿ,- 
ಸಂಪುಟ: ಪಳಿಕಿನ ಶುಕ್ತಿಕೆಯೊಳ್‌ ಕಣ್ಣೊಳಿಸುವ ಕತ್ತುರಿಯ ಕರ್ದಮಂ . . 
ನಯನೋತ್ಪಳಮನಲರ್ಚಿದುದು (ಐಂರಾಮು.೩-೭೬) ; ಮೌಕ್ತಿಕದ ಶುಕ್ತಿಕೆಗಳೊಳಂ ... 
ತೀವಿದನಿತಾನುಂ ತೆಆಜದ ಬಂಧುರಸುಗಂಧವಸ್ತುಸಂದೋಹಮಂ ಪಿಡಿದು. . . ಕುಬ್ಬೆಯೆಂಬ 
ಸೈರಂಧ್ರಿ ನಡೆತರೆ (ಜಗವಿ. ೬-೧೮ ವ). (ಸಂ. ಶುಕ್ತಿಕಾ) 

ಶುಕ್ತಿಜ (ನಾ). ಚಿಪ್ಪಿನಲ್ಲಿ ಹುಟ್ಟಿದುದು; ಮುತ್ತು: ಮಳರಹಿತತಾಮ್ರ 

ಪರ್ಣೀಜಳದೊಳೆ ಶುಕ್ತಿಜಮಣಿಪ್ರಕಾಂಡಪ್ರಭವಂ (ಕಾವ್ಮಾವ. ೮೮೩); ಶುಕ್ತಿಜದಳುರ್ಕೆ 
ಸರೋಜದ ಗುಣ್ರು . . . ಚೆಲ್ವ ಬಿತ್ತರಿಸೆ ಪೊಡರ್ಪುವೆತ್ತು ಬಗೆಗೊಂಡುದು ಪೂರ್ಣಗುಣಂ 
ಮಹಾರ್ಣವಂ (ಶಬಶಂ. ೧-೩೪). (|ಸಂ.) 

30 |ಶುಕ್ತಿಪುಟ (ನಾ). ಮುತ್ತು ಇರುವ ಚಿಪ್ಪು : ಕುಂತಿಯ ದಿವ್ಯೃಗರ್ಭೋದರಮೆಂಬ 
ಶುಕ್ತಿಪುಟೋದರದೊಳ್‌ ತನ್ನ ದಿವ್ಮಾಂಶಮೆಂಬ ಮುಕ್ತಾಫಲೋ(ದ)ಬಿಂದುವನಿಂದ್ರಂ 
ಸಂಕ್ರಮಿಸಿ ನಿಜನಿವಾಸಕ್ಕೆ ಪೋದಂ (ಪಂಪಭಾ. ೧-೧೩೯ ವ) ; ಕಡಲೊಳ್ಳಡಬಾನಲಜ್ವಲ 
ಜ್ವಾಲೆಯಿಂ ಶುಕ್ತಿಪುಟಂ ಗಿಳಿಲೆನೆ ಸಿಡಿದೊಡದಖಿಂದುಚ್ಚಳಿಸಿದಚ್ಚಮುತ್ತೆಂದು 
ತುಡುಂಕಲವ್ವಳಿಪ ಖೇಚರಾಂಗನೆಯರಂ (ರಾಜಶೇ. ೧-೧೦೨ವ). [ಸಂ.) 

35 | ಶುಕ್ತಿಮುದ್ರೆ (ನಾ). ಮಂತ್ರಶಾಸ್ತ್ರಪ್ರಸಿದ್ಧವಾದ ಒಂದು ಬಗೆಯ ಹಸ್ತಮುದ್ರೆ: 
ಅಸ್ತಮುದ್ರೆ . . . ಶುಕ್ತಿಮುದ್ರೆ, ಬೀಜಮುದ್ರೆ . .. ಸಂಹಾರಮುದ್ರೆಯೆಂಬ ಸಕಲಮುದ್ರಾ 
ಲಕ್ಷಣವನಜೌ್‌ದಾಯಾ ಕ್ರಿಯೆಗಳಲ್ಲಿ ಪ್ರಯೋಗಿಸಿ (ವಿವೇಕ. ೧೦೩); ಪುಷ್ಪಯಪ್ಪು 

ಶುಕ್ತಿಮುದ್ರೆಯಲಿ ಮಂತ್ರೋಕ್ತಡಿಂ . . . ಅರ್ಫ್ಥ್ಯಮುಮನಿತ್ತು 
[ಸಂ. ಶುಕ್ತಿಮುದ್ರಾ) 
| ಶುಕ್ತಿರಜತನ್ಯಾಯ (ನಾ). ಲೌಕಿಕನ್ಮಾಯಗಳಲ್ಲಿ ಒಂದು ; ಕಪ್ಪೆಚಿಪ್ಪಿನಲ್ಲಿ 
ಬೆಳ್ಳಿಯಂತೆ ಮಿನುಗುವಂಥದು ; ಬರಿಯ ಭ್ರಮೆ : ಉಪಾಧಿಯಿಂದ ತೋರ್ಪು 
ದೆಲ್ಲ ನಿಜವೆ ಅಯ ಸ್ತಾಣುಚೋರನ್ಮಾಯದಂತೆ ಶುಕ್ತಿರಜತನ್ಮಾಯದಂತೆ ರಜ್ಜು 
ಸರ್ಪನ್ಮಾಯದಂತೆ ಅಧ್ಕಾರೋಪವಾದ ಅವಿದ್ಮೆಯಲ್ಲಿ ಲೇಸುಂಟೇ (ಸಿದ್ಧವ. ೩೫೯). |ಸಂ.) 

ಶುಕ್ತಿಸಂಪುಟ (ನಾ). ವ ಶುಕ್ತಿಪುಟಿ: ನಿನ್ನ ಜನ್ಮದಿಂ ಜನನುತರಾದೆವಾವಮಳ 
ಮೌಕ್ಟಿಕ ರತ್ನ[ಕೆ] ಜನ್ಮಭೂಮಿಯಾದನುಪಮಶುಕ್ತಿಸಂಪುಟದವೋಲ್‌ ಸುರಶೇಖರ 
ರತ್ನಪೂಜಿತಾ (ಪುಷ್ಪಪು. ೧೨-೯೨). ([ಸಂ.) 


1 
Cw 


(ಲಶಿಚಿಂ. ೫೪-೧೩) ; 


15 


20 


25 


ವನಾಂತು 


(ನೆವಮೋ. ೧೯-೧೩). 


4s 


ಶುಕ್ರ 


ಶುಕ್ರ (ಗು). ೧. ಹೊಳೆಯುವ; ಕಾಂತಿಯುತವಾದ. ೨. ಬಿಳುಪಾದ; 
ಬೆಳ್ಳಗಿರುವ. (ನಾ). ೩. ಬಿಳಿಯ ಬಣ್ಣ; ಧವಳವರ್ಣ. ೪. ನಕ್ಷತ್ರ; ತಾರೆ: 
"ಶುಕ್ರನಕ್ಷತ್ರ', 'ಶುಕ್ರೋದಯ' ಪರಾ. ೫. ಅಗ್ನಿಯ ಹೆಸರುಗಳಲ್ಲಿ ಒಂದು: 
“ಅಗ್ನಿಃ... ಶುಕ್ರಃ, ಚಿತ್ರಭಾನುಃ, ವಿಭಾವೆಸುಃ ಶುಚಿಃ ಅಪ್ಪಿತ್ತಂ - ೩೪ ಅಗ್ನಿಹೋತ್ರನ 
ಹೆಸರುಗಳು'' (ಸಿದ್ಧಾಂ.೨೬೩). ೬. ರಾಕ್ಷಸರ ಗುರು; ಭೃಗುಯಷಿಯ ಮಗ: 
''ದನುಬರ ಗುರು . . . ಭೃಗು ಶುಕ್ರಂ '' (ಮ್ತುಕೋ. ೧೩-೭೪); ಶುಕ್ರ ವಕ್ರನಾದರೂ 
ತಕ್ರ ಬಿಡ (ಗಾದ). ೭. ವೀರ್ಯ; ರೇತಸ್ಸು: ಉತ್ಪತ್ತಿ ಶುಕ್ರ ಶೋಣಿತದಿಂದಾದ ಲಜ್ಜೆ 
ಸಾಲದೇ (ಬಸವ. ೯). ಆ. ಮಾಸಗಳಲ್ಲಿ ಒಂದು; ಜ್ಕೇಷ್ಠಮಾಸ : 
“ಕ್ರಮದೊಳೊಂದಿರೆ ಮಧುಮಾಧವಂ ಶುಕ್ರಂ ಶುಚಿ ನಭೋಮಾಸಂ ನಭಸಾಬೈ'' 
ವಸ್ತುಕೋ. ೧೭-೧೨). ೯. [ಜ್ಯೋತಿ] ನವಗ್ರಹಗಳಲ್ಲಿ ಒಂದು: “ಶುಕ್ರದೆಸೆ 
ಪರಾ. ೧೦. [ಜೈನ] ಹದಿನಾರು ಕಲ್ಪಗಳಲ್ಲಿ ಒಂಬತ್ತನೆಯದು : ಸಾಧರ್ಮ 
- -. ಶುಕ್ರ ಮಹಾಶುಕ್ರ ಶತಾರ . . . ಅಚ್ಕುತಮೆಂಬ ಪದಿನಾಜುಂ ಕಲ್ಪಂಗಳೊಳಂ 
(ವಡ್ಡಾರಾ. ೯೩-೨೬); ಈ ಹದಿನಾರು ಕಲ್ಪಗಳನ್ನು ೧೨ ಜನ ಇಂದ್ರರು ಆಳುವರು . . . 
ಶುಕ್ರ ಮಹಾಶುಕ್ರಗಳು ಶುಕ್ರೇಂದ್ರನಿಂದ ಆಳಲ್ಪಡುವುವು (ಚೈನಧ. ೪೩). [ಸಂ.] 

ಶುಕ್ರದೆಸೆ (ನಾ). ೧. [ಜ್ಯೋತಿ] ಶುಕ್ರಗ್ರಹವು ಒಳ್ಳೆಯ ಫಲಗಳನ್ನು ನೀಡುವ 
ಕಾಲ; ಶಆಯುರ್ದಾಯ ಗಣನೆಯಿಂದ ಬಂದಿರುವ ದೆಸೆಯನ್ನೂ ನೈಸರ್ಗಿಕ 
ದಸೆಯನ್ನೂ ಬೇರೆ ಬೇರೆಯಾಗಿ ಗಣಿಸುತ್ತಾರೆ. ಇವೆರಡೂ ಒಂದೇ ಆದರೆ 
ಪೂರ್ಣ ಶುಭಫಲವಿರುತ್ತದೆ. ಹುಕ್ರದೆಸೆಯ ಅವಧಿ ಇಪ್ಪತ್ತುವರ್ಷಗಳ 
ಕಾಲ. ೨. (ಆಲಂ) ಅಭ್ಕುದಯಕಾಲ; ಅದೃಷ್ಟದ ಕಾಲ : ಈ ಓಲೆ ನಮ್ಮ 
ಮನೆಗೆ ಬಂದಾಗಿನಿಂದ ಶುಕ್ರದೆಸೆ ಪ್ರಾರಂಭವಾಯಿತು (ಹೂಹಣ್ಣು. ೧೨). 

(ಶುಕ್ರ 3- ದೆಸೈ (ಆ ದಸೆ)] 

ಶುಕ್ರನಕ್ಚತ್ರ (ನಾ). ಒಂದು ನಕ್ಷತ್ರದ ಹೆಸರು; ಬೆಳ್ಳಿಚುಕ್ಕೆ : ಸೂರ್ಯ ಚಂದ್ರರಾದ 
ಮೇಲೆ ನಾವು ಆಕಾಶದಲ್ಲಿ ಅತ್ಮಂತ ಪ್ರಕಾಶಮಾನವಾದ ಶುಕ್ರ ನಕ್ಷತ್ರವನ್ನು ನೋಡುತ್ತೇವೆ 
(ಆಕಾಶ.೧೭). ([ಸಂ.] 

ಶುಕ್ರಮೂಢ (ನಾ). ೧. ಶುಕ್ರಗ್ರಹವು ಅಸ್ತಂಗತವಾಗಿರುವಿಕೆ, - ಮರೆ 
ಯಾಗಿರುವಿಕೆ; ಶುಕ್ರಾಸ್ತ. ೨. (ಜ್ಕೋತಿ] ವಿವಾಹಾದಿ ಮಂಗಳ 
ಕಾರ್ಯಗಳಿಗೆ ಪ್ರಶಸ್ತವಲ್ಲದ ಕಾಲ; ಅಶುಭಕಾಲ. (ಸಂ.] 

ಶುಕ್ರವಾರ (ನಾ). ವಾರದ ಏಳುದಿನಗಳಲ್ಲಿ ಒಂದು; ಶುಕ್ರನು ಅಧಿಪತಿ 
ಯಾಗಿರುವ ದಿನ : ಭಾಗ್ಯದ ಲಕ್ಷ್ಮೀ ಬಾರಮ್ಮ . . , ಶುಕ್ರವಾರದ ಪೂಚೆಯ ವೇಳಗೆ 
ಅಕ್ಕಲವುಳ್ಳ ಅಳಗಿರಿರಂಗನ ಚೊಕ್ಕಪುರಂದರವಿಠಲನ ರಾಣಿ (ಪುರಂದ. ೧-೨೧೧-೫). [ಸಂ.] 

ಶುಕ್ರಶಿಷ್ಠ (ನಾ). ಶುಕ್ರಾಚಾರ್ಯನ ಶಿಷ್ಕ ; ರಾಕ್ಷಸ : ""ದನುಜರ್‌ ದೈತೇಯರ್‌ 

. . ಸುರದ್ರಿಷರನೆ ದೈತ್ಮರ್‌ ಶುಕ್ರಶಿಷ್ಠರಾರ್ಗಮದೃಶ್ಯರ್‌'' (ವಸ್ತುಕೋ. ೬-೩೨); 

ಶುಕ್ರಶಿಷ್ಠಾಧಿಪ ಶಿರೋಮಾಲ ಕರಶೂಲ ನಕ್ರಕೇತನನಾಶ. . . ಸಂಗಮೇಶ ರಕ್ಷಿಪುದನ್ನನು 
(ಪ್ರೌಢರಾ. ೮-೧). (ಸಂ.] 

ಶುಕ್ರಾಸ್ತ (ನಾ). ಎ ಶುಕ್ರಮೂಢ ೨ : ಶುಕ್ರಾಸ್ತದಲ್ಲಿ ಮದುವೆ ಮಾಡುವುದಿಲ್ಲ 
(ರೂಢಿ). (ಸಂ.] 

ಶುಕ್ರೋದಯ (ನಾ). ಬೆಳ್ಳಿಚುಕ್ಕೆ ಮೂಡುವ ಸಮಯ: ಶುಕ್ರೋದಯ ಕಾಲದಲ್ಲಿ 
ಬಂದ ಕಲ್ಪನಾವಿಲಾಸ (ಮುಕ್ತಕಂ. ೮೨-೧೫). [ಸಂ.) 

ಶುಕ್ಲ (ಗು). ೧. ಬಿಳುಪಾದ. ೨. ಶುಭ್ರವಾದ. ೩. ಹೊಳಪುಳ್ಳ. (ನಾ). 
೪. ಬಿಳಿಯ ಬಣ್ಣ; ಶ್ರೇತವರ್ಣ: ""ಅವದಾತಂ ಶುಭ್ರಂ. . . ಶುಕ್ಲಂ ಧವಳಂ 
ವಳಕ್ಷಮೆನೆ ಗೌರವರ್ಣಂ'' (ವಸ್ತುಕೋ. ೧೦೮-೬೨); ಶುಕ್ಲ ರಕ್ತ ಪೀತ ಕೃಷ್ಣ ಎಂಬ ನಾಲ್ಕು 
ಬಣ್ಣಗಳಿಂದ ಚಾತಿವಿಭಾಗವೆಂದು ಮಹಾಭಾಷ್ಮವಿಂದ ತಿಳಿದುಬರುತ್ತದೆ (ಒಂದಸಾ. ೧೫೬). 
೫. ರೇತಸ್ಸು; ವೀರ್ಯ: “ಧಾತು ರೇತಂ ಶುಕ್ಲೆಂ'' (ವಸ್ತುಕೋ. ೭೨-೩೦); ರತಿಯ 
ಪದದಲ್ಲಿ ಗರ್ಭಸ್ಸಿ ತಿಯೊಳು ಶುಕ್ಲಂ ವಿಶೇಷಮಾದಡೆ ಪುರುಷಂ (ಮದತಿ. ೧-೬೨); 
ಮಜ್ಜಯಂತದಣಾ್‌ನಿಂ ಸೆರೆಯಸ್ಥಿ ನಖಗಳಾ ಕೇಶಗಳುಮದಣ್‌ನಿಂದ್ರಿಯ ಪೆರ್ಚಿ ಶುಕ್ಲವಹುದಾ 
ಬಲದಿ ದೇಹ ಪರಿಪೂರ್ಣವಹುದು (ಲಶಿಚಂ. ೩೯ ೩೨). ೬. ತಿಂಗಳಿನ ಮೊದಲನೆಯ 


ಹಾಹಾ ಖಾಜಾ ದಾ ಮಾರಾ ಪಾ. 


೮೧೪೦ 


- 


s 


20 


ಶುಕ್ಲಪಕ್ಷ 


ಅರ್ಧಭಾಗ; ಪಾಡ್ಯದಿಂದ ಹಿಡಿದು ಪೌರ್ಣಿಮೆಯವರೆಗಿನ ಕಾಲಮಾನ : 
`ಶುಕ್ಲಃ , ಕೃಷ್ಣಃ - ಪೂರ್ವಾಪರೌ - ಕ್ರಮದಿಂದ ಪೂರ್ವಪಕ್ಷಕ್ಕೂ - ಅಪರಪಕ್ಷಕ್ಕೂ 
ಹೆಸರುಗಳು'' (ಸಗ್ದಾಆ.೩೮). ೭. ಅರುವತ್ತು ಸಂವತ್ಸರಗಳಲ್ಲಿ ಮೂವತ್ತೇಳನೆಯ 
ಸಂವತ್ಸರ : ಆ ವರುಷವೇ ಪ್ರಭವ ವಿಭವ ಶುಕ್ಲ . .. ಕ್ರೋಧನ ಅಕ್ಲಯವಗದಲನತ್ತು 
ತೆಜನಾಗಿಹುದು (ಎವಕ. ೩೪೨). ೮. ಕಣ್ಣು; ನೇತ್ರ: ""ಸುರತರಸದೊಳ್‌ ಕಣ್ಣಿನೊಳು 
ಬಿಳಿದಿನೊಳ್‌ ಕಲಿಯೊಳಿರೆ' ಶುಕ್ಲಮಕ್ಕು'' (ಮಂಗರಾ. ೧೪೯-೪೪). ಕ. ಒಂದು ಬಗೆಯ 
ಕಣ್ಣಿನ ರೋಗ. ೧೦. ಒಂದು ತಿಂಗಳಿನ ಹೆಸರು; ವೈಶಾಖ. ೧೧. ದೊಡ್ಡದು; 
ವಿಶಾಲವಾದುದು. ೧೨. ಕಲಿ; ವೀರ. ೧೩. ಕಸ್ತೂರಿಮೃಗದಿಂದ ದೊರಕುವ 
ಸುಗಂಧದ್ರವ್ಯ : ಮೂಲುಲೋಕಕ್ಕಾದ ಬೇಡಿದವರಿಗಿತ್ತು ಭಾವಕ್ಕೆ ಹೊಜಗಾದವಂಗೆ 
ಲೀಲೆಯುಂಟೆ ಆ ಗುಣ ಚಿಪ್ಪಿನ ಮುತ್ತಿನ ತೆಲ ಕಸ್ತುರಿಯ ಶುಕ್ಲದ ತೆಅ ಕದಳಿಯ ಕರ್ಪುರದ 
ತೆಜ ಬಂದುದಕ್ಕೆ ಸಂದೇಹವ ಮಾಡಲಿಲ್ಲ (ಮೋಳಿಮ. ೪-೧೨). ೧೪. ಅಕ್ಕಿ ತೊಳೆದ 
ನೀರು; ಅಕ್ಕಚ್ಚು : ““ಅಭಿಷವಂ, ಅವಂತಿಸೋಮಂ, ತುಷೋದಕಂ, ಶುಕ್ಲ೧[ಪಾಠಾಂ. 
ಕ್ರಂ] - ಈ ೪ ಅಕ್ಕಿಗರ್ಚು'' (ಹಲಾಯು. ೫೩-೧೬೩). ೧೫. ವಿಷ್ಣು. ೧೬. (ಗಣಿತ) 
ಏಳು ಎಂಬ ಸಂಖ್ಯೆಯ ಸಂಕೇತ : "“"ಖುಷಿಸಂಖೈ ಶುಕ್ಲಶಬ್ದಮೆನಿಕ್ಕು'' 
(ನಾನಾಕಂ. ೬೭). ೧೭. ಐದು ಎಂಬ ಸಂಖ್ಯೆಯ ಸಂಕೇತ : ಪಂಚವ್ರತ, ಇಂದ್ರಿಯ 
. ಹರವಕ್ತ್ರ, ಪಾಂಚಜನ್ಮ, ಶುಕ್ಲ - ಇಂತಿನಿತುಂ ೫ಕ್ಕೆ ಪೆಸರು (ವೃವಹಾ. ೧೦-೨೨). 
೧೮. [ಜೈನ] ಕರ್ಮಮಲವುನಾಶವಾಗಿ ಮೋಕ್ತವುಸಿದ್ದಿಸುವ ಪರಿಶುದ್ಧವಾದ 
ಆತ್ಮಧ್ಕಾನ: ಶುಕ್ಷಧ್ಮಾನಮುಂ ಶುಕ್ಲ ಪರಮಶುಕ್ಕ ಮೆಂದಿತ್ತೆಅನಕ್ಕುಂ ಅವಜೊಳ್‌ 
ಶುಕ್ಲಮಂಬುದು ಪೃಥಕ್ಕವಿತರ್ಕ ವಿಚಾರಮುಂ ವಏಕತೃವಿತರ್ಕವಿಚಾರಮುಂ 
ಎಂದೆರಡುತೆಅನಕ್ಕುಂ (ಅಜಪು. ೪-೨೮ ವ). ೧೯. [ಜ್ಯೋತಿ] ಇಪ್ಪತ್ತೇಳು 
ಯೋಗಗಳಲ್ಲಿ ಒಂದು; ಇಪ್ಪತ್ತನಾಲ್ಕನೆಯ ಯೋಗ : ವಿಷ್ಕಂಭ ಪ್ರೀತಿ... 
ಶುಕ್ಲ ಬ್ರಹ್ಮ ಐಂದ್ರ ವೈಧೃತಿಗಳಿಂಬಿಪ್ಪತ್ತೇಳು ಯೋಗಂಗಳುಂ (ಎವೇಕ. ೩೨೦). [ಸಂ.) 


ಶುಕ್ಲಕೀಟ (ನಾ). ಒಂದು ಬಗೆಯ ಚೇಳು : ಕುಂದುರುಜ, ರಕ್ತಪುಚ್ಛ, ಎಮ್ಮೆ ಚೇಳು, 


ಶುಕ್ಲಕೀಟ ಎಂದು ಚೇಳುಗಳು ನಾಲ್ಕು ತೆಜಿ (ವೃದ್ಮಸಾ. ॥. ೧೯೦). (ಸಂ. 


25 | ಶುಕ್ಲತ್ರ (ನಾ). ಬೆಳ್ಳಗಿರುವುದು ; ಬಿಳುಪು. [ಸಂ.] 


ಶುಕ್ಲದ್ರವ್ಯ (ನಾ). ಸುಂಕದ ಹಣ : ಅಂತು ಸೋಮೇಸ್ಟರಭಟ್ಟರು ತಮ್ಮ ಪಿತ್ರುಧನಂ 


ಶುಕ್ಲದ್ರವ್ಯಮಪ್ಪ ಧಸವಂದದ ಸರ್ವಬಾಧಾಪರಿಹಾರಂ ಮಾನ್ಯದ ಏಳುಸ್ಥಳದ ಭೂಮಿಯುಂ 
೬ ೬ * ಕೊಟ್ಟರು (ಕಇಆ. ೭೯-೧೩-೩೪: ಸು. 1088). 
[0 ಇದು "ಶುಲ್ಕದ್ರವೈ' ಎಂಬುದರ ಅಪಲಿಖಿತವಿರಬಹುದು ] 


30 | ಶುಕ್ತಧಾತು (ನಾ). ದೇಹದಲ್ಲಿರುವ ಸಪ್ತಧಾತುಗಳಲ್ಲಿ ಒಂದು: ಧಾತುಗಳು - 


35 


ರಸಧಾತು, ರಕ್ತಧಾತು, ಮಾಂಸಧಾತು, ಮೇದೋಧಾತು, ಅಸ್ತಿಧಾತು, ಮಜ್ಜಧಾತು, 
ಶುಕ್ಲಧಾತು ಎಂದು ಎಳು ತೆರನಾಗಿವೆ (ಸಕವೈ. ೯೮). (ಸೆಂ.] 

ಶುಕ್ಲಧ್ಯಾನ (ನಾ). [ಜೈನ] ಪರಿಶುದ್ಧವಾದ ಆತ್ಮಧ್ಯ್ಮಾನ : ಮೃತಕಸೆಜ್ಜೆಯೊಳಿರ್ದು 
.ಸಂನ್ಮಸನಂಗೆಯ್ದು ಧರ್ಮಧ್ಯಾನ ಶುಕ್ಲಧ್ಕಾನಂಗಳಂ ಧ್ಯಾನಿಸುತ್ತಿರ್ಪನ್ನೆಗಂ (ವಡ್ಡಾರಾ. 
೨೯-೨); ಪ್ರಥಮಶುಕ್ಲಧ್ಕಾನಪರಿಣತನಾಗಿರ್ದಾಯು:ಕರ್ಮಮನುಲ್‌ಪಿ ಮತ್ತಿಮಲಿದ 
ಕರ್ಮಂಗಳಂ . , . ನಿರ್ಜಲಾದಿ ವಿಧಿಯಿನನುಕ್ರಮದಿಂ ಕಿಡಿಸುತ್ತುಂ (ಆದಿಪು ೧೦-೧೪ ವ) ; 
ತಾನೆಯ್ದೆ ಮೊದಲ ಶುಕ್ಲಧ್ಕಾನಮನೊಳಕೆಯ್ದು ಬಟ್‌ಿಯಮುಪ ಶಾಂತಗುಣಸ್ವಾನದೊಳ್‌ 
ನಿಂದು ಸುಕೃತನಿಧಾನಮನಾ ಯೋಗಿನಾಯಕಂ ಸಾಧಿಸಿದಂ (ಚಂದ್ರಪು. ೧೧-೨೬). (ಸೆಂ.] 

ಶುಕ್ಲಪಕ್ಷ (ನಾ). ಪಾಡ್ಕದಿಂದ ಪೌರ್ಣಿಮೆಯವರೆಗಿನ ಹದಿನೈದು ದಿನಗಳ 
ಕಾಲಮಾನ; ಚಂದ್ರನು ವೃದ್ಧಿಹೊಂದುವ ಪಕ್ಷ: ಆಷಾಢಮಾಸದ ಶುಕ್ಲಪಕ್ಷದ 
ಚತುರ್ದಶಿಯೊಳಪರಾಹ್ನವೇಳೆಯೊಳ್‌ ಸುಕುಮಾರಸ್ರಾಮಿಗೆ . . . ಪುಣ್ಮಸಂಪದಮೆ 
ಸಾರ್ಚಿದಂತೆ ಯೋಗಸಾರ್ಚಿತ ಬಂದು (ಸುಕುಮು. ೧೧-೩೭ ವ); ರಾಮಭಟ್ಟಾರಕ 
ರೆಂತುಮಸ್ಸಲಿತಚಿತ್ತದಿಂ ಶುಕ್ಷಧ್ಯಾನೆಪ್ರವಿಷ್ಟರಾಗಿ ಮಾಘಮಾಸದ ಶುಕ್ಲಪಕ್ನದಿ ದ್ವಾದಶಿಯ 
ಬೆಳಗಪ್ಪ ಜಾವದೊಳ್‌ (ಪಂರಾಮಾ. ೧೬-೬೨ ವ) ; ಕಳೆಗಳೇಅಲು ಶುಕ್ಲಪಕ್ಷದಿ 
ಬಲದೊಳಿಳಿಯಲು ಮುನ್ನೆಡದ ಕಡೆಯಲಿ ಮೊಳೆವ ಮನುಮಥರಸಾಂಭೋನಿಧಿ 
ಯೊಳಂತದ್ದಿ ಜಲಜದಳಲೋಚನೆಯರಂ . . . ಕೈಗೊಳಿಸಿ (ಬಸಪು. ೪೦-೨೧). ಸಂ.) 


ಶುಕ್ಲಪ್ರಮೇಹ 


ಶುಕ್ಲಪ್ರಮೇಹ (ನಾ). ಒಂದು ಬಗೆಯ ಮೂತ್ರರೋಗ : ಫಲದಾನಂದರಸ: - 

ರಸ ಹಣ ಒಂದು ತೂಕ, ಗುಂಜಿಯ ತೂಕವನ್ನು ಆಲದ ರಸದಲ್ಲಿ ಕೊಡಲು, ವಾತ 
. - ಸಂಗ್ರಹಣಿ, ಶುಕ್ಲಪ್ರಮೇಹ ಇಷ್ಟೂ ಮಾಣುವುವು (ಎವೈಎ. ೩೯) ; ಅವಿಪತ್ಕಾದಿ 

ಚೂರ್ಣ . . . ಸಮಸಕ್ಕರೆವೆರಸಿ ಸೇವಿಸಲು ಪ್ರವೃತ್ತಿಯು, ಉರಿಪೈತ್ಯ, ಶುಕ್ಲಪ್ರಮೇಹ, 
ತ್ರಿದೋಷದಿಂದಾದ ಗುಲ್ಮ, ಜಲೋದರ, ಹಳೆಜ್ವರ, ಕ್ಷಯ, ಪಾಂಡುರೋಗ ಸಹ 
ಗುಣವಹುದು (ಸಕವೈ. ೩೦೨). (ಸೆಂ.] 

ಶುಕ್ಷಮೇಹ (ನಾ). ಎ ಶುಕ್ಲಪ್ರಮೇಹ : ಶುಕ್ಲಶೋಷಣದಿಂದಾದ ಮೂತ್ರಕೃಚ್ಛ್ರದಲ್ಲಿ 
ಶುಕ್ಲವೂ ರಕ್ತವೂ ಮೂತ್ರವೂ ಮೂರೂ ಕೂಡಿ ಬೀಳುವುದು. ಈ ಲಕ್ಷಣಗಳುಳ್ಳದೆ 
ಕ್ರಮದಿಂದ ರಕ್ತಮೇಹ, ಶುಕ್ಲಮೇಹಮೆಂದರಿವುದು (ಸಕವೈ. ೩೭೦). [ಸಂ.) 

ಶುಕ್ಷಯೋಗ (ನಾ). ೧. [ಜ್ಕೋತಿ] ಇಪ್ಪತ್ತೇಳು ಯೋಗಗಳಲ್ಲಿ ಇಪ್ಪತ್ತ 
ನಾಲ್ಕನೆಯದು: ದೊರೆವೆತ್ತಾ ಪುಷ್ಕಮಾಸಂ . . . ಶುಕ್ಷಯೋಗಂ ಸಮಂತೊಂದಿರೆ 
ಲೋಕಕ್ಕಗ್ಗಳಂ ಸಂತಸಮೊಗೆವಿನೆಗಂ ಪುಟ್ಟಿದಂ (ಚಂದ್ರಪು. ೧೨-೩೧); ಶುಕ್ಲಯೋಗಕ್ಕೆ 
ಮಯಾ ೧೫ ಗಳಿಗೆ ಮೇಲೆ ತ್ಕಾಜ್ಕ (ಥಾಸ್ಕರ. ೭೦-೮). ೨. ವ ಶುಕ್ಲಧ್ಕಾನ : ಅಜ್‌ವು 
ಬೆಳಗು ಸುಖ ಪಿರಿದಾಗಿ ತೋಜುತ ಮಟ್‌ಸದಿಹುದು ಶುಕ್ಲಯೋಗ (ಭರಚೆ. ೬೯-೩೮). 
“ಧರ್ಮಯೋಗ' ಪರಾ. (ಸಂ.) 

ಶುಕ್ಲಲೇಶೈ (ನಾ). [ಜೈನ] ಆರು ಬಗೆಯ ಲೇಶೈಗಳಲ್ಲಿ ಒಂದು: ಶುಭಭಾವ ಶುಕ್ಲ 
ಲೇಶ್ಕಾಮುಭಾವದಿಂ ಧವಳಪುಂಡರೀಕನಿಕಾಶಪ್ರಭೆ ದೊರೆಕೊಂಡುದು. .. ತನುಭೃದ್ದಣದಾ 
(ಆದಿಪು. ೬-೪೨); ನಿರತಿಶಯಶುಕ್ಲಲೇಶ್ಕಾಪರಿಣಾಮಮೆ ಮೂರ್ತಿಗೊಂಡು ಪರಿಣಮಿಸಿದ 
ವೋಲ್‌ . .. ಧವಳಪ್ರಭಾಕರಂ ಕರಮೆಸೆದಂ (ಸುಕುಮು. ೧೨-೪೫). ಸಂ. ಶುಕ್ಲಲೇಶ್ಶ್ಕಾ) 

ಶುಕ್ಷವತ್ರಿ (ನಾ). ಒಂದು ಬಗೆಯ ಸಸ್ಕ: ನೆಲಬೇವುಬೇರು . . . ಶುಕ್ಲವತ್ರಿಬೇರು 
ಇವಂ ಸಮಾಂಶವಾಗಿ ಹಾಕಿ ಕಷಾಯಂಮಾಡಿ ಕುಡಿಸೆ ಎಂತಹ ಜ್ವರವಾದರೂ ಗುಣಮಕ್ಕುಂ 
(ಸಕವೈ. ಪರಿ. ೪೦೪). (7) 

ಶುಕ್ಲವೃತ್ತಿ (ನಾ). ಬ್ರಾಹ್ಮಣರು ಬ್ರಾಹ್ಮಣರಿಂದಲೇ ಭಿಕ್ಷೆ ತೆಗೆದುಕೊಂಡು 
ಉಪಜೀವನ ನಡೆಸುವುದು : ಗೋಪಾಳಾ ಹಾಕ್ರಪ್ಪಾ ಎನ್ನುತ್ತ ಶುಕ್ಷವೃತ್ತಿಗಾಗಿ 
ಬರುವಳು (ಹುಚ್ಚಾಟ. ೯೦); ಮೊದಲು ಪಟ್ಟಣದಲ್ಲಿ ಶುಕ್ಲವೃತ್ತಿಯಿಂದ ಜೀವನ 
ಸಾಗಿಸುತ್ತಿದ್ದ (ಬೆವರಿ. ೨೧). ([ಸಂ.) 

ಶುಕ್ಲಾಂಬರ (ನಾ). ಬಿಳಿಯ ಉಡುಗೆ; ಶ್ರೇತವಸ್ತ : ಶುಕ್ಲಾಂಬರವನುಟ್ಟ 
ಚಕ್ರಧರೆಗೆ ನಮಿಸಿ ವಕ್ರಬುದ್ಧಿಯ ತಿದ್ದಿಕೊಂಬೆ ನಾನು (ಕರ್ನಾಕ. ೨೭೪). (ಸಂ.] 

ಶುಕ್ಲಾಪಾಂಗ (ನಾ). ಕಣ್ಣಿನ ತುದಿಯಲ್ಲಿ ಬಿಳುಪನ್ನು ಹೊಂದಿರುವಂಥದು; 
ನವಿಲು. ಸಂ.) 

ಶುಕ್ಲೂರ್ತಿ, ಶುಕಲೂರ್ತಿ (ನಾ). ೧. (ಉಕ) ಬ್ರಾಹ್ಮಣನು ಇತರ ಬ್ರಾಹ್ಮಣ 
ರಿಗೆ ನೀಡುವ ಸಹಾಯ, - ನೆರವು. ೨. ಬ್ರಾಹ್ಮಣರು ಬ್ರಾಹ್ಮಣರಲ್ಲಿ 
ತೆಗೆದುಕೊಳ್ಳುವ ಅಕ್ಕಿಯ ಭಿಕ್ಷೆ : ಈ ಶುಕ್ಲೂರ್ತಿ ಬೇಡೋದರಕ್ಕಿಂತ ಸರಕಾರದ 
ಮ್ಯಾಲೆ ಪೋಟಿಗೆ ದಾವೆ ಮಾಡ್ರಿ (ತಿಡುಗು.೬). ಶುಕಲೂರ್ತಿ : ೨. ಓಣಿಯಲ್ಲಿಯ ನಾಲ್ಕು 
ಮನೆಗಳಿಗೆ ಹೋಗಿ ಅವನ ಹೆಂಡತಿ ಬೇಡಿ ತರಹತ್ತಿದಳು. ಬರಬರುತ್ತ ಶುಕಲೂರ್ತಿಯೇ 
ಅವರಿಗೆ ರೂಢಿಯಾಗಿ ಬಿಟ್ಟಿತು (ಕಾಲಚ. ೫೮). ([ ಸಂ. ಶುಕ್ಲವೃತ್ತಿ] 

ಶುಜ್ಮಲಿನ (ನಾ). ದುಃಖದಿಂದ ಮಲಿನನಾದವನು ; ವೃಥೆಯಿಂದ 
ಕಲುಷಿತನಾದವನು : ಭುವನದುಲ್ಬಣಕೆ ಮರುಗಿ ಶುಜ್ಮಲಿನನಾಗಿ ಸಂತಾತ್ಮವೈಭವದ 
ಮಲೆಗುಡಿಯ ನೆನೆದಿಂತು ಸಂಹೃಷ್ಟನಾದೆನೈ ಕೊರಗ ನೀಗಿ (ಮಲೆದೇ. ೫೯-೯). ([ಸಂ.] 

ಶುಚಿ (ಗು). ೧. ನಿರ್ಮಲತೆಯಿಂದ ಕೂಡಿದ : ಬಾಯ್‌ವಾಯೊಳ್‌ ನೆಲಸಿಯುಮತಿ 
ಶುಚಿ ವಾಗ್ದೇವಿ ಕೂರ್ತು ಮಾಟ್ಕ್‌ಮಗಣಿವಂ (ಜಾತ. ೧-೨). (ನಾ). ೨. ನಿರ್ಮಲ 
ವಾದುದು; ಶುಭ್ರವಾದುದು : ""ಶುಚಿ, ಮೇಧ್ಯಂ, ಪವಿತ್ರಂ, ಪುಣ್ಯಂ, ಪಾವನಂ - ಈ 
೫ ಶುದ್ಧಮಪ್ಪ ವಸ್ತು'' (ಹಲಾಯು. ೨೨-೧೩೨). ೩. ಬಿಳಿಯ ಬಣ್ಣ; ಶ್ವೇತವರ್ಣ : 
“"ಬಿಳಿದರಲ್ಲಿಯುಂ ಶುಚಿಯೆಂಬುದು ರಾಮಮುಮೆಂಬುದು'' (ಹಲಾಯು. ೧೩೪-೨೨). 
೪. ಪವಿತ್ರವಾದುದು; ಪರಿಶುದ್ಧವಾದುದು: ""ಪಾವನಂ ಶುಚಿ ಮೇಧ್ಯಮೆನೆ 
ಪವಿತ್ರಮದಕ್ಕು'' (ಮಂಗರಾ. ೯-೨೯) ; ಶುಚಿಯಾವಿಭಾಗ ಮಣಿಗಣರುಚಿತಾಸನದಲ್ಲಿ 


೮೧೪೧ 


- 


0 


20 


25 


45. 


ಶುಚಿವಂತ 


ತಂದು ಕುಳ್ಳಿರಿಸಿ ನೃಪಂ. .. ಚಾರಣರ ಚರಣಕಮಲಮಂ ಕ್ಲಾಲಿಸಿದಂ (ಶಾಂತೀಶ್ವ. ೬-೪೬). 
೫. ಪವಿತ್ರನಾದವನು; ಪರಿಶುದ್ಧನಾದವನು: ಶುಚಿ ತಾನಾಗದೆ ಸರ್ವಶಾಸ್ತ್ರ್ರ 
ನಿಪುಣಂ ತಾನಾಗದೆ . , . ವಚನಬ್ರಹ್ಮದೆ ಮುಕ್ತಿಯೇ (ಸೋಮೇಶ. ೧೦೦); ಮಲಿನತರಂ 
ಬರೆ ಶುಚಿ ಸುವೃತ್ತನೇನಿರ್ದಪನೇ (ರಾಜಶಃ ೮-೯೭). ೬. ಪ್ರಾಮಾಣಿಕನಾದ ಮಂತ್ರಿ. 
೭. ಒಳ್ಳೆಯ ಮಿತ್ರ, - ಸ್ನೇಹಿತ. ೮. ಮುನಿ; ತಪಸ್ವಿ. ೯. ಬ್ರಾಹ್ಮಣ. 
೧೦. ಬೆಂಕಿ; ಅಗ್ನಿ: ""ವಸುಸಿತೇತರಗತಿ ಸ್ವಾಹಾಪ್ರಿಯಂ . .. ಧೂಮಕೇತನಂ ಶುಚಿ 
ವಿರೋಚನನೆನಿಕ್ಕುಂ'' (ಮಂಗರಾ. ೧೪-೬) ; ಸಚರಸ್ವಾವರಕೆಲ್ಲ ಸರ್ವಸುಖದುಃಖಂಗಳ್‌ 
ಸಮಾನಂಗಳೆಂದಚಲಾನಂದದಿ ತನ್ನನನ್ಮರೆಣಿಸಲ್‌ ಸುಜ್ಞಾನಿಗಳ್‌ ನೀರಿನೊಳ್‌ ಶುಚಿಯೊಳ್‌ 
ಪಾದವನಿಟ್ಟು ತೋರ್ಪ ತೆಐದೊಳ್‌ (ಸೋಮೇಶ. ೯೯). ೧೧. ಅಮರವಾದುದು ; 
ಶಾಶ್ವತವಾದುದು. ೧೨. ಅಮೃತ; ಸುಧೆ. ೧೩. ಮುಖ್ಯವಾದುದು; 
ಪ್ರಧಾನವಾದುದು. ೧೪. ಆಷಾಢಮಾಸ : ""ಮಧುಮಾಧವಂ ಶುಕ್ರ ಶುಚಿ 
ನಭೋಮಾಸಂ . . . ಚೈತ್ರಾದಿ ನಾಮಂಗಳ್‌'' (ವಸ್ತುಕೋ. ೧೭-೧೨). ೧೫. ಕಟ್ಟಿಗೆ; 
ಸೌದೆ: `"ಲತೆ ಯೋಗಿಯಗ್ನಿ ಶುದ್ಧಂ ಯತುವಿಪ್ರಾಹಾಢಮಾಸ ಕೇಡಿಲ್ಲದದುಂ 
ಸಿತಮುಖ್ಯಕಾಷ್ಟಮಮೃತಂ ಮಿತಿಯಿಂ ಪನ್ನೆರಡು ನಾಮ ಶುಚಿಶಬ್ದಂಗಳ್‌'' 
(ನಾನಾಕಂ. ೫೧). ೧೬. [ನಾಟ್ಕ] ಹಸ್ತಮುದ್ರೆಗಳಲ್ಲಿ ಒಂದು : ಪತಾಕ, ಅರ್ಧಚಂದ್ರ 
. ಶುಚಿ, ಕಪಿತ್ಮ, ಶಿಖರಹಸ್ತ - ಮೊದಲಾದ ನೂರಾರು ಹಸ್ತಮುದ್ರೆಗಳಿವೆ 

(ಬಾಲಪ್ರ. ॥, ೯೧೯).  ([ಸಂ.] 

ಶುಚಿಗೈ (ಕ್ರಿ). ಚೊಕ್ಕಟಮಾಡು; ಪರಿಶುದ್ಧಗೊಳಿಸು : ಮಹಡಿಯ ಮೆಟ್ಟಲುಗಳನು 
ಶುಚಿಗೈವಂದು ಮೇಲಿನಿಂದುಡುಗುವರಲ್ಲೆ ಮೊದಲು ಮೇಲಧಿಕಾರಿ ಸಲೆ ತಿದ್ದಿಕೊಳುವುದು 
ತನ್ನ ಚಾರಿತ್ರವನಂತೆ (ಇಂಚಾಪ. ೨೦೪-೬). [ಶುಚಿ 4 ಗೈ (ಆ ಕೆಯ್‌,)) 

ಶುಚಿಗೊಳಿಸು (ಕ್ರಿ). ವ ಶುಚಿಗೈ : ಡಬ್ಬಿಯನ್ನು ಪ್ರತಿದಿನ ಖಾಲಿಮಾಡಿ, ಶುಚಿಗೊಳಿಸಿ 
ಬಿಸಿಲಲ್ಲಿ ಒಣಗಿಸಬೇಕು (ಅಡುಸೌ. ೪೦). [ಶುಚಿ 4 ಕೊಳ್‌, 4 - ಇಸು) 

ಶುಚಿತನ (ನಾ). ೧. ಸ್ವಚ್ಛವಾಗಿರುವಿಕೆ ; ಪರಿಶುದ್ಧವಾಗಿರುವಿಕೆ. 
೨. ಒಳ್ಳೆಯತನ; ಸಜ್ಜನಿಕೆ : ಸೆರಗಿಲ್ಲದೀವ ದಾನದೊಳರವಿಂದಪ್ರಿಯತನೂಜನಂ 
ಶುಚಿತನದೊಳ್ಮರುತಾತ್ಮಜರಂ ದೇವರೊಳ್ಹೊರೆ ಪಂಡಿತಪುಂಡರೀಕವನಮಾರ್ತಂಡಂ 
(ಸೌಇಣ. ೫೫, ೫೭-೨೧; 1084); ವಿಚರಿತಾನ್ವಯವೆರಡನೆತ್ತುವ ಶುಚಿತನವು 
ನಿಮಗಲ್ಲದಿತರರಲಚಲತೆಯದಾರ್ಗುಂಟೆಂಬುದ ನೋಡಿ ನೀವು (ತೊರರಾ. ೨-೩-೨೦). 

(ಶುಚಿ 3- - ತನ] 
ಶುಚಿತೆ (ನಾ). ಎ ಶುಚಿತನ ೨: ವರಶುಚಿ ವೀರರಾಮನ ಚರಿತವನಿದನೊರೆವೆನೊಲಿದು 
. ಆದರಿಪುದು ಶುಚಿತೆ ವೀರತೆ ಬಂದು ದೊರೆಕೊಂಬುದಂತರಂಗದೊಳು 

(ಕುರಾಸಾಂ. ೧-೮೫). [ಸಂ. ಶುಚಿತಾ] 

ಶುಚಿತ್ವ (ನಾ). ವ ಶುಚಿತನ ೧ : ಎಷ್ಟೇ ಬಡವರ ಮನೆಯಾಗಿರಲಿ, ಮನೆಯಲ್ಲಿ 
ಶುಚಿತ್ವ ಮತ್ತು ಅಚ್ಚುಕಟ್ಟುತನ ಬೇಕು (ಅಡುಸೌ. ೩೭). [ಸಂ.] 

ಶುಚಿರ್ಭೂತ (ನಾ). ೧. ಚೊಕ್ಕಟ; ಪರಿಶುದ್ಧ: "ಶುಚಿರ್ಭೂತಗೊಳಿಸು' 
ಪರಾ. ೨. ನಿರ್ಮಲನಾದವನು : ಜೈನದೇವತೆಗೆ ಶುಚಿರ್ಭೂತನಿತ್ತನರ್ಫೃ್ಯವನು 
(ಭರಚ. ೧೬-೪೯). ([ಸಂ.7 " 

ಶುಚಿಭೂರ್ತಗೊಳಿಸು (ಕ್ರಿ). ಚೊಕ್ಕಟಗೊಳಿಸು;ಪರಿಶುದ್ಧಗೊಳಿಸು : ಸಾಹಿತ್ಯವು 
ಮಾನವಜನಾಂಗದ ಮನಸ್ಸನ್ನೇ ಶುಚಿರ್ಭೂತಗೊಳಿಸಿ ಅಲ್ಲಿ ಅನೇಕ ಉದಾತ್ತ 
ಗುಣಗಳನ್ನೂ . ನೋಡುವ ನವೀನದೃಷ್ಟಿಕೋನವನ್ನೇ ನಿರ್ಮಿಸಬಲ್ಲುದು 
(ಪ್ರಬಂಧ. ೪). [ಶುಚಿರ್ಭೂತ 4 ಕೊಳ್‌, 4 - ಇಸ್ಕು) 

ಶುಚಿರ್ಭೂತತೆ (ನಾ). ಎ ಶುಚಿತನ ೧ : ಕೂಡಲಸಂಗನ ಶರಣರ ಒಕ್ಕುದ 
ಕೊಂಡು ಅನ್ಮವನಾಚರಿಸಿದೊಡೆ ತಪ್ಪದು ಸೂಕರನ ಶುಚಿರ್ಭೂತತೆಯ ಪ್ರಾಣಿಯಂತೆ 
(ಬಸವ. ೬೨೮). (ಸಂ. ಶುಚಿರ್ಭೂತತಾ] 

ಶುಚಿವಂತ (ನಾ). ಪರಿಶುದ್ಧವಾದ ನಡತೆಯುಳ್ಳವನು; ಸಚ್ಚರಿತ :ಧಾರ್ಮಿಕನೂ 
ಶುಚಿವಂತನೂ ಆದ ನಿನಗೆ ಲೋಕವೇದಗಳೆರಡಕ್ಕೂ ವಿರೋಧವಾದ ಈ ಆಚರಣೆ ಹೇಗೆ 
ಮನಸ್ಸಿಗೆ ಬಂತು? (ವಚಭಾ. ೫೯). (ಸೆಂ. ಶುಚಿವತ್‌] 


ಶುಚಿಸ್ವಾಂತೆ 


ಶುಚಿಸ್ವಾಂತೆ (ನಾ). ನಿರ್ಮಲವಾದ ಮನಸ್ಸುಳ್ಳವಳು; ಶುದ್ಧವಾದ ಅಂತಃ 
ಕರಣವುಳ್ಳವಳು: ಚಿಂತಿತ ಫಳದಾಯಕಮಂ ಚಿಂತಾಮಣಿಯಂ ಕುಳಾಧಿದೇವತೆ 
ತಂದೀವಂತೆ ಶುಚಿಸ್ವಾಂತೆ ಶಚೀಕಾಂತೆ ಜಿನಾರ್ಭಕನನಿತ್ತಳಿಂದ್ರನ ಕೈಯೊಳ್‌ 
(ಮಲ್ಲಿಪು ೧೨-೪೮). ([ಸಂ. ಶುಚಿಸ್ವಾಂತಾ) 

ಶುಚೀಭೂತ (ನಾ). ಎ ಶುಚಿರ್ಭೂತ ೨ : ಇರ್ವರುಂ ಶುಚೀಭೂತರಾಗಿ 
ಪೋಗಿ ಪೊಡೆವಟ್ಟು ಅರ್ಚಿಸಿ ಮಗಂಬಡೆವೆವಕ್ಕೆ ಎಂದು ಪರಸಿ ಬಂದು ಮನೆಗೆ 
ವಂದಿರ್ಪುದುಂ (ಜೀವಸಂ. ೩೭-೨೨ ವ). [ಸಂ.] 

ಶುಚೆ (ನಾ). ಅಳಲು; ದುಃಖ. (ಸಂ. ಶುಚಾ] 

ಶುಚ್ಕಂಬಕ (ನಾ). ಉರಿಗಣ್ಣುಳ್ಳವನು; ಅಗ್ನಿನೇತ್ರ; ಶಿವ: ಒಪ್ಪದಂ . . . 
ಶರಣಾನುಸಂಗಜನನಚ್ಚುತನಿಗಮನುತ ಸುಧಾಸೂತಿ ಹರಿದಶ್ವಶುಚ್ಯಂಬಕಂ 
(ಉದ್ಭದೇ. ೭-೩೬). [ಸಂ.] 

ಶುದ್ಧ (ಗು). ೧. ಚೊಕ್ಕಟವಾದ ; ಶುಭ್ರವಾದ. ೨. ಪವಿತ್ರವಾದ ; 
ಪುನೀತವಾದ : ತನ್ನ ಬೆಳಗೆ ಬೆಳಗಾಗೆ ಶುದ್ಧಗರ್ಭಾವಾಸದೊಳ್‌ ಜಿನಾರ್ಭಕಂ ಬಳೆಯೆ 
(ಶಾಂತಿಪು. ೯-೨೧೪ ವ). ೩. ಪೂರ್ಣವಾದ; ಸಮಗ್ರವಾದ. ೪. ಅಪ್ಪಟವಾದ: 
ಈ ವಿಕರ್ಣ ಶುದ್ಧಹುಡುಗನಾದರೂ ಮಹಾಬುದ್ದಿವಂತನ ಹಾಗೆ ಮಾತನಾಡುತ್ತಾನೆ 
(ವಚಭಾ. ೧೦೦) ; ನೀನು ಮುದುಕ, ಇಂತಹ ಮಾತುಗಳನ್ನೇ ಹೇಳುವುದು. ಇದು 
ಶುದ್ಧಪಾಪ (ಮಲನಾ. ೬೭). ೫. ತಪ್ಪಿಲ್ಲದ; ದೋಷರಹಿತವಾದ :"ಶುದ್ಧಪಾಠ', 
"ಶುದ್ಧಪ್ರತಿ' ಪರಾ. (ನಾ). ೬. ಚೊಕ್ಕಟ; ಶುಚಿ: "“ಮಲವಿದೂಷಿತಂ 
ಶುದ್ಧಮದು'' (ವಸ್ತುಕೋ. ೧೦೮-೬೧); ಹೊಲಿಗೆ ಹೂಸಿ ಏವೆನಯ್ಯ ಒಳಗೆ ಶುದ್ಧವಾಗದನ್ನಕ್ಕ 
(ಬಸವ. ೪೨೫). ೭. ಮಡಿ ; ನೈರ್ಮಲ್ಯ : ಶುದ್ಧಕ್ಕೆ ಹೋದರೆ ಒದ್ದೆ ಉಡಬೇಕಾಗುತ್ತದೆ 
(ಗಾದ). ಆ. ಸಂಪೂರ್ಣ; ಸಮಗ್ರ; ಪೂರ್ತಿ: ಮುಸಲ್ಮಾನನಾದನೆಂದು 
ಆತ್ಮೀಯರೆಲ್ಲರೂ ... ಶುದ್ಧವಾಗಿ ತ್ಮಜಿಸಿಬಿಟ್ಟರು (ಕಪಾಕುಂ.೩೪). ೯. ಸರಿಯಾದುದು; 
ತಪ್ಪಿಲ್ಲದುದು: ಇರ್ಬರ್ಕರ್ತೃಗಳ್ಗೆ ನಿಮಿತ್ತಮಪ್ಪ ಸತಿಸಪ್ತಮಿಗೆ ಎಕಾರಮಕ್ಕುಂ; ಆ 
ಎಕಾರಕ್ಕೆ ಅಲುವಂ ಕೆಲರ್‌ ಅಂಜದೆ ಪೇಟ್ವರ್‌ ; ಅದುವುಮಾಗದು ; ಅಲೊಡಮೆಂದೊಡೆ 
ಶುದ್ಧಂ (ಶಮದ. ೨೪೯ ವೃತ್ತಿ). ೧೦. ಇ ಶುಕ್ಲಪಕ್ಷ: "'ಸಿತಪಕ್ಷಮೆನೆ ಶುದ್ಧಮಕ್ಕು'' 
(ಮಂಗರಾ. ೧೧-೫) ; ಕೃಷ್ಣಶುಕ್ಲಪಕ್ಷಗಳನ್ನು ಬಹುಳ ಶುದ್ಧಗಳೆಂದೂ ಕರೆಯುವ 

` ವಾಡಿಕೆಯುಂಟು (ಚ್ಕೋತಿರ್ವಿ. ೨೧೬). ೧೧. ಪರಿಶುದ್ಧನಾದವನು ; 
ನಿರ್ಮಲನಾದವನು: ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಅಂದಂದಿನ 
ಕೃತ್ಕವನಂದಂದಿಗೆ ಆನು ಮಾಡಿ ಶುದ್ಧನಯ್ಕಾ (ಬಸವ. ೫೦೮). ೧೨. [ಕಾವ್ಮಮಾ] 
ಪ್ರಹಸನದ ಒಂದು ಭೇದ; ಸರಳವಾದ ವಸ್ತುವುಳ್ಳುದು : ಪ್ರಹಸನವು ಶುದ್ಧ, 
ಸಂಕೀರ್ಣ, ವಿಕೃತ ಎಂದು ಮೂರು ವಿಧ (ಸಂನಾಟ. ೩೦); ವಸ್ತುಗಳು (೧100) ಶುದ್ಧವೋ 
(simple) ಅಢವಾ ಸಂಕೀರ್ಣವೋ (00ಗ1/015%) ಆಗಿರುತ್ತವೆ (ಅರಿಕಾ. ೮೭). 
೧೩. [ಶೈವ] ಎರಡು ಬಗೆಯ ಸೃಷ್ಟಿಗಳಲ್ಲಿ ಒಂದು: ಸೃಷ್ಟಿ ಶುದ್ಧ, ಅಶುದ್ಧವೆಂದು 
ಎರಡು ಪ್ರಕಾರ . . . ಶುದ್ಧಸೃಷ್ಟಿಯಲ್ಲಿ ಐದು, ಅಶುದ್ಧಸೃಷ್ಟಿಯಲ್ಲಿ ಮೂವತ್ತು, 
ಪುರುಷನೂ ಸೇರಿ ಮೂವತ್ತಾರು ತತ್ತ್ವಗಳು (ಒಂದಾ. ೨೯೬). ೧೪. [ವೀಶೈ] ಶುದ್ಧ, 
ಸಿದ್ದ ಮತ್ತು ಪ್ರಸಿದ್ಧಗಳೆಂಬ ಮೂರು ಬಗೆಯ ಪ್ರಸಾದಗಳಲ್ಲಿ ಒಂದು; 
ಗುರುವು ಸ್ವೀಕರಿಸಿ ಉಳಿದುದು: ನಿರುತಪ್ರಸಾದವುಂ ಮೂಜುವಿಧವುಂಟಲ್ಲಿ ಉರು 
ಶುದ್ಧ ಸಿದ್ಧ ಪ್ರಸಿದ್ಧಂ. . . ಇನಿತುಮಂ ನಿಯಮದಿಂದಿರದೆ ಕೊಂಬರ ವಿವರಮಂ ಪೇಳ್ವೈನು 
(ಲಶಿಚಿ. ೪೭-೧೫) ; ಶುದ್ಧ ಸಿದ್ಧ ಪ್ರಸಿದ್ಧವೆಂದು ಪ್ರಸಾದಲಿಂಗ ತ್ರಿವಿಧವವಜಲ್ಲಿ 
ಗುರುಭುಕ್ತಶೇಷವೇ ಶುದ್ದವೆನಿಸುವದು (ವಿವೇಕ. ೧೨೩). ೧೫. ವೀರಶೈವದ ಒಂದು 
ಪ್ರಭೇದ : ಶುದ್ಧ ವಿಶೇಷ ನಿರ್ವಾಣ ಎಂದು ವೀರಶೈವವು ಮೂಜು ತೆಜನಾಗಿರ್ಪುದು 
(ಇದ್ದೇವ೪-೯). ೧೬. [ಸಂಗೀತ] ಆರು ಸಾಧಾರಣ ರಾಗಜಾತಿಗಳಲ್ಲಿ ಒಂದು: 
ಶುದ್ಧ ಭಿನ್ನ ಗೌಡ ಅಷ್ಟಸಾಧಾರಣ ಸಪ್ತಸಾಧಾರಣ ಷಟ್ಸ್ಟರವೆಂಬಾಜು ಸಾಧಾರಣ 
ಜಾತಿಗಳು (ಎವ. ೧೮೭). ೧೭. ಶುದ್ಧ, ಸಾಳಗ ಮತ್ತು ಸಂಕೀರ್ಣಗಳೆಂಬ 
ಮೂರುರಾಗಭೇದಗಳಲ್ಲಿ ಒಂದು ; ಬೇರೆಯ ರಾಗಗಳ ಅವಲಂಬನೆಯಿಲ್ಲದ 
ರಾಗ : ಸ್ಥಾಯಿ ಸಂಚಾರಿಗಳ ಸರಿಗಮಪಧನಿಯ ಸರದಾಯತದ ಶುದ್ಧ ಸಂಕೀರ್ಣ 


೮೧೪೨ 


ದ 


0 


20 


25 


30 


ಶುದ್ಧಪೂರ್ವರಂಗ 


ಸಾಳಗದ ಪೂರಾಯತ ಸುತಾನಂಗಳಂ ತಾರಮಧ್ಯಮಂದ್ರಗಳಿಂದೆ ಸೊಗಸುಗೊಳಿಸಿ 
- .- ಪಾಡಿದರು (ಜೈಮಿಭಾ. ೨೧-೫೮). ೧೮. ಮೃದಂಗವಾದನದ ನಾಲ್ಕುಭೇದಗಳಲ್ಲಿ 
ಒಂದು : ಶುದ್ಧ ಸಾಳಗ ಸಂಕೀರ್ಣ ಠವಣೆಗಳೆಂಬ ಚತುರ್ವಿಧ ಮೃದಂಗಮಂ 
ಮೇಳ್ಳೆಸಿ (ಎವೇಕ. ೨೩೭). ೧೯. ತಾಳದ ಆರುಭೇದಗಳಲ್ಲಿ ಒಂದು : ಭಂಗತಾಳ 
ಉಪಭಂಗತಾಳ ವಿಭಂಗತಾಳ ವಿತಾಳ ಶುದ್ಧತಾಳ ಅನುತಾಳವೆಂಬಾಜು ವರ್ಗಸಂಖ್ಯಾಭೇದ 
ಮಾಗಿಹುವೆಂದು ಪೇಳ್ವ ಭರತಶಾಸ್ತ್ರ ಪರಿಣತರಪ್ಪ ತಾಳಧಾರಿಗಳಿಂ (ಎವೇಕ. ೧೯೨). 
ಶುದ್ಧಕಳ್ಳ ಎ ಪಕ್ಕಾ ಕಳ್ಳ : ಒಳ್ಳಿದರ ಒಡನಾಡಿ ಕಳ್ಳನೊಳ್ಳಿದನಕ್ಕು ಒಳ್ಳಿದನು 

ಕಳ್ಳರೊಡನಾಡಿ ಅವ ಶುದ್ಧಕಳ್ಳ ತಾನಕ್ಕು (ಸರ್ವಜ್ಞ. ೮೨೩). ಶುದ್ಧಮೊದ್ದು 
ಸಂಪೂರ್ಣವಾಗಿ ಅಜ್ಞಾನಿಯಾದ- ವ್ಯಕ್ತಿ : "ಶುದ್ಧಮೊದ್ದು' ಎಂದು ಮಾಲತಿ 
ನಿರ್ಧರಿಸಲು ತಡವಾಗಲಿಲ್ಲ (ವಾತ್ನಲ್ಮ. ೪೭). ಶುದ್ಧಸುಳ್ಳು ಎ ಅಪ್ಪಟಸುಳ್ಳು : ಅವನು 
ಹೇಳುತ್ತಿರುವುದೆಲ್ಲಾ ಶುದ್ಧ ಸುಳ್ಳು (ರೂಢಿ). [ಸಂ.) 

ಶುದ್ಧಕ (ನಾ). (ವ್ಮಾಕ] ಮೂಲಾಕ್ಷರ ; ಶುದ್ದಾಕ್ಷರ : ವರ್ಣಸಮಾಮ್ನಾಯೇ 
ಶುದ್ಧಕಃ ಪರಿಕೀರ್ತಿತಃ (ಶದ್ದಾನು. ೧ ವ್ಮಾಖ್ಮಾ); ಶುದ್ಧಕ ಎಂದರೆ ವರ್ಣವೆಂತಲೂ 
ವರ್ಣಮಾಲೆಯೆಂತಲೂ ಅಭಿಪ್ರಾಯವಾಗುವುದು. ಶುದ್ದಾಕ್ಷರ, ಶುದ್ಧಕ ಇವೆರಡೂ 
ಸಮಾನಾರ್ಥಕಗಳು (ಸಂಶೋಧ. ೧). "ಸುದ್ದಗೆ' ಪರಾ. [ಸಂ.] 

ಶುದ್ಧಗೆ "ಸುದ್ದಗೆ' ನೋ. 

ಶುದ್ಧಗೊಳಿಸು (ಕ್ರಿ). ಚೊಕ್ಕಟಮಾಡು; ಶುಚಿಮಾಡು 
ರಜೆಯಿದ್ದದ್ದರಿಂದ ಮನೆಯನ್ನೆಲ್ಲಾ ಶುದ್ಧಗೊಳಿಸಿದೆ (ರೂಢಿ). 

(ಶುದ್ದ 4 ಕೊಳ್‌, 4 - ಇಸ್ಫು) 

ಶುದ್ಧತಾನ (ನಾ). [ಸಂಗೀತ] ಸ್ವರಗಳ ಕ್ರಮಸಂಚಾರದಿಂದಾಗುವ ತಾನ; 
ವಕ್ರಸಂಚಾರವಿಲ್ಲದ ತಾನ : ತಾನದಲ್ಲಿ ಕೂಟತಾನವೆಂದೂ ಶುದ್ಧತಾನವೆಂದೂ 
ಎರಡು ವಿಧ. . . ಶುದ್ಧತಾನದಲ್ಲಿ ಸ್ವರಗಳ ವಕ್ರತ್ವವಿಲ್ಲ (ಸಂಗೀಚಂ. ೮೯). “ಕೂಟತಾನ' 
ಪರಾ. ಸಂ] 

ಶುದ್ಧತೆ (ನಾ). ೧. ಪರಿಶುದ್ಧವಾಗಿರುವಿಕೆ; ಸ್ವಚ್ಛತೆ : ಈ ವನುತಸಿತಕೀರ್ತಿಯಾ 
ಸದ್ಭಾವಶುದ್ಧತೆಯಾ ಪ್ರಸಿದ್ಧತೆಯಾ ವಿಬುಧಸನ್ಮಾನತೆಯು ನಿಮಗೀಯಹಂಕೃತಿಯೆ 
(ಬಸಪ ೪೬-೧೧). ೨. ದೋಷರಹಿತವಾಗಿರುವಿಕೆ ; ತಪ್ಪಿಲ್ಲದಿರುವಿಕೆ : 'ಬಿ'ಯ 
ಎಲ್ಲ ಪಾಠಾಂತರಗಳ ಶುದ್ಧತೆಗೂ ಇದು ಒಂದು ಅಳತೆಗೋಲೆಂದು ಭಾವಿಸಬಾರದು 
(ಭಾರಪ. ೪೭). [ಸಂ. ಶುದ್ದತಾ) 

ಶುದ್ಧಧವಳಿತ (ನಾ). ಅಚ್ಚಬಿಳಿಯ ಬಣ್ಣದವನು : ಒಬ್ಬ ಕೆಂಚನೊಬ್ಬ 
ಕರಿಕನೊಬ್ಬ ಶುದ್ಧಧವಳಿತನೆಂತಯ್ಮಾ (ಬಸವ. ೫೪೩). (ಸೆಂ. ಶುದ್ಧಧವಲಿತ।] 

ಶುದ್ಧಧೈವತ (ನಾ). [ಸಂಗೀತ] ಸ್ವರಗಳಲ್ಲಿ ಒಂದು ಬಗೆ; ೫ ಶುದ್ಧ, 
ಚತುಶ್ರುತಿ, ಷಟ್ಟುತಿ ಎಂಬ ಮೂರು ಧ್ವನಿಭೇದಗಳನ್ನುಳ್ಳ ಧೈವತಸ್ವರದ 
ಒಂದು ಭೇದ : ಇಲ್ಲಿ ಹೊರಗಿನ ಸ್ವರಗಳನ್ನೂ ಅಂತರಗಾಂಧಾರ, ಶುದ್ಧಧೈವತ 
ಮತ್ತು ಕಾಕಲಿನಿಷಾದವನ್ನೂ ಬಳಸಿಲ್ಲ (ಸಂಗೀತ. ೫೦). [ಸಂ.) 

ಶುದ್ಧನೀರು (ನಾ). ಸ್ವಚ್ಛವಾದ ನೀರು : ಹೊಲತಿ ಶುದ್ಧನೀರ ಮಿಂದಂತಾಯಿತ್ತಯ್ಕಾ 
(ಬಸವ. ೬೨೯), [ಶುದ್ಧ 1 ನೀರು, (ಆ ನೀರ್‌)) 

ಶುದ್ಧಪಾಠ (ನಾ). [ಗ್ರಂಥಸಂ] ದೋಷರಹಿತವಾದ ಗ್ರಂಥಸ್ವರೂಪ ;ತಪ್ಪಿಲ್ಲದ 
ಪಾಠ : ಮೇಲೆ ಹೇಳಿದ ಎರಡು ಹಸ್ತಪ್ರತಿಗಳಲ್ಲಿ "ಎ' ಕೆಳಮಟ್ಟದ್ದೇ ಆದರೂ ಅದು 
ಕೆಲವೆಡೆ "ಬಿ'ಯಲ್ಲಿಲ್ಲದ ಶುದ್ಧಪಾಠಗಳನ್ನು ಉಳಿಸಿಕೊಂಡಿರಬಹುದು (ಭಾರಪ. ೪೭). 

[ಸಂ.] 

ಶುದ್ಧಪಾರ್ಷ್ಲಿ (ನಾ). ೧. ಬಲಯುತವಾದ ಹಿಂಚೂಣಿಸೈನ್ಮ. ೨. ಬಲ 
ಯುತವಾದ ಹಿಂಚೂಣಿಸೈನ್ಮವುಳ್ಳವನು : ಅಂತಪರಿಮಿತ ಶುದ್ಧಪಾರ್ಹ್ಗಿಯುಂ 
ಗುಪ್ತಮೂಲಪ್ರತ್ಮಂತನುಂ . . . ವಿಜಯಪ್ರಸ್ನಾನೋದ್ಕುಕ್ತಂ ಮಂಗಳವಸದನಂಗೊಂಡು 
(ಶಾಂತಿಪು. ೧೦-೧೪೨ ವ). (ಸಂ) 

ಶುದ್ಧಪೂರ್ವರಂಗ (ನಾ). [ಕಾವ್ಯಮಾ] ನಾಟಕವನ್ನು ಸ್ಥಾಪಿಸುವ ಕ್ರಮದ 
ಒಂದು ಬಗೆ : ವಸ್ತುತಃ ಹಿಂದೆ ಎರಡು ಪದ್ಧತಿಗಳೂ ಇದ್ದುವೆಂದೂ, ಇವುಗಳಿಗೆ 


: ಎರಡುದಿನ 


ಶುದ್ಧಪ್ರತಿ 
ಕ್ರಮವಾಗಿ 'ಶುದ್ಧಪೂರ್ವರಂಗ', "ಚಿತ್ರಪೂರ್ವರಂಗ' ಎಂಬ ಹೆಸರುಗಳಿದ್ದಂತೆಯೂ | | 
ತೋರುತ್ತದೆ :ಕೈಷಿಡ. ೨೯೩). "ಚಿತ್ರಪೂರ್ವರಂಗ' ಪರಾ. (ಸಂ.] 
ಶುದ್ಧಪ್ರತಿ (ನಾ). [ಗ್ರಂಥಸಂ) ತಪ್ಪಿಲ್ಲದ ಪಾಠಭಾಗವುಳ್ಳ 
ದೋಷರಹಿತವಾದ ಪ್ರತಿ. (ಸಂ.] | 
ಶುದ್ಧಪ್ರಸಾಜ (ನಾ). [ವೀಶೈ) ಶುದ್ಧ, ಸಿದ್ಧ ಮತ್ತು ಪ್ರಸಿದ್ಧ ಎಂಬ ಮೂರು | $ 
ಬಗೆಯ ಪ್ರಸಾದಗಳಲ್ಲಿ ಒಂದು ; ಗುರುವು ಸ್ವೀಕರಿಸಿ ಉಳಿದುದು : ತ್ರಿವಿಧ 
ಪ್ರಸಾದವೆಂದೆಂಬರು ಅದಂತಹುದೋ ಶುದ್ಧಪ್ರಸಾದ ಗುರುವಿನದದು ಸಿದ್ಧಪ್ರಸಾದ 
ಲಿಂಗದದು ಪ್ರಸಿದ್ಧಪ್ರಸಾದ ಜಂಗಮದದು ಇಂತೀ ಶ್ರಿವಿಧವೂಂದಾದವರ ತೋಯಾ 
(ಸಂ. 
ಶುದ್ಧಯಿಸು (ಕ್ರಿ). ಚೊಕ್ಕಟಮಾಡು; ನಿರ್ಮಲಗೊಳಿಸು : ಒಳಗೆ ಶೋಧಿಸಿ 
ಹೊಗೆ ಶುದ್ದಯಿ |ಪಾಠಾಂ. ವಿ] ಸಿ ಒಳೆಹೊಆಗೆಂಬ ಉಭಯಶಂಕೆಯ ಕಳೆದು ಸ್ಪಟಿಕದ 
ಶಲಾಕೆಯಂತೆ ತಳವೆಳಗು ಮಾಡಿ (ಮಹಾದೇ. ಬ. ೨೧-೩೬) : ಶುದ್ದ * ಇಸಿದಂ - 
ಶುದ್ಧಯಿಸಿದಂ; ತಾರ 4 ಇಸಿದಂ - ತಾರೆಯಿಸಿದಂ (ಶಮದ. ೫೪ ಪ್ರಯೋ). 
[ಶುದ್ಧ + -- ಇಸ್ಬು) 
ಶುದ್ಧವಾಹಿನಿ (ನಾ). [ಸಂಗೀತ] ಒಂದು ರಾಗದ ಹೆಸರು :ಕೌತಿಕಿ... ಕುರಂಜಿ 
ಶುದ್ಧವಾಹಿನಿ ಪ್ರಥಮಮಂಜರಿ ನಟಿನಾರಾಯಣೀ ಫಳಮಂಜರಿ ಸಯಸೋಧರೆಯೆಂಬ 
ಮುವತ್ತುನಾಲ್ಕು ರಾಗಂಗಳೇ ಭಾಷಾಂಗದಿಂದಾದ ರಾಗಂಗಳು (ಎವೇಕ. ೧೮೮). 
(ಹಂ. ಶುದ್ಧವಾಹಿನೀ। 
ಶುದ್ಧವಿಷ್ಯಂಭ (ನಾ). [ಕಾವ್ಯಮಾ] ನಾಟಕದ ಒಂದು ಅಂಗ; ॥ ""ನಡೆದು 
ಹೋದ ಮತ್ತು ಮುಂದೆ ನಡೆಯುವ ಕಥಾಂಶಗಳನ್ನು ಮಧ್ಯಮಪಾತ್ರಗಳ 
ಮೂಲಕ ಸಂಕ್ಷೇಪವಾಗಿ ಸೂಚಿಸುವುದು'' (6೭೩ ೨೦೬) : ವಿಷ್ಕಂಭ - 
ನಡೆದುಹೋದ ಕಥಾಂಶವನ್ನು ಸಂಕ್ಷೇಪವಾಗಿ ಸೂಚಿಸುವುದು; ಇದನ್ನು ಪ್ರಧಾನ 
ಪಾತ್ರಗಳು ಮಾಡುವುದಿಲ್ಲ. ಮಧ್ಯಮಪಾತ್ರಗಳಿಂದಾದರ 'ಶುದ್ದವಿಷ್ಯಂಭ'ವಾಗುತ್ತದೆ 
(ಸಂನಾಟ ೧೫). (ಸಂ. 1 
ಶುದ್ಧವೃತ್ತ (ನಾ). ೧. ಒಳ್ಳೆಯ ನಡತೆ ; ಪರಿಶುದ್ಧವಾದ ನಡವಳಿಕೆ. 
೨. ಒಳ್ಳೆಯ ನಡತೆಯುಳ್ಳವನು; ಸದಾಚಾರಿ : ಆ ಪುರುಷೋತ್ತಮಂ ತಿಳಿಪಿದಂ 
ಕನಸಂ ನೆನಸಾಗೆ ರಾಗದಿಂ . . . ಕುಂಭದಿಂದುತ್ತಮನಮಲಪಯಸ್ಸದ್ಮದಿಂ ಶುದ್ಧವೃತ್ತಂ 
(ಶಾಶಿಷು. ೯: ೨೧೦); ಭೂಮಿಪಾಲಕಂ ಸಂದು ವಿರಕ್ತಿಗಾಗಳೆ ತದೀಯ ಸಮಕ್ಷದೆ ದೀಕ್ಷೆಗಂ 
ಮನಂದಂದನದಂತೆ . . . ಎಡೆಯೊಳ್‌ ನಿಲಲೀಗುಮೆ ಶುದ್ಧವೃತ್ತರಂ (ಚಂದ್ರವು. ೭-೨೭). 
(ಸಂ.] 
ಶುದ್ಧಶೈವ (ನಾ). ೧. [ಶೈವ] ಸಾಮಾನ್ಯ, ಮಿಶ್ರ, ಶುದ್ಧ ಮತ್ತು ವೀರ ಎಂಬ 
ಶೈವಮತದ ನಾಲ್ಕು ಪಂಗಡಗಳಲ್ಲಿ ಒಂದು ಬಗೆ : ಶುದ್ದಶೈವಸಂಪನ್ನರಪ್ಪ 
ಅಜವತ್ತು ಮೂವರು ಅಸಂಖ್ಯಾತರು (ಅದವ. ಮು.೫೦-೭೮); ಇಂತು ಬಸವರಾಜಂ . . . 
ಕೀರ್ತಿಯ ತಳದು . . . ಶುದ್ಧಶೈವಸರೋನಿಧಿತರಂಗಮಾಲಾನಿಮಗ್ನಚಿತ್ತನಾಗಿರ್ದಂ | 
(ಬಸರ. ೧೨-೩); ವಾತೂಲ ಶುದ್ಧಾಖ್ಯವೆಂಬ ಗ್ರಂಥದಲ್ಲಿ ಸಾಮಾನ್ಮಶೈವ, ಮಿಶ್ರಶೈವ, 
ಶುದ್ದಶೈವ, ವೀರಶೈವ ಎಂದು ಶೈವಮತವನ್ನು ನಾಲ್ಕಾಗಿ ವಿಂಗಡಿಸಿದ್ದಾರೆ ( ಭಾರವ. ೭೪). 
೨. ಶೈವಮತದ ನಾಲ್ಕು ಪಂಗಡಗಳಲ್ಲಿ ಒಂದಾದ ಶುದ್ಧಶೈವಪಂಗಡಕ್ಕೆ 
ಸೇರಿದವನು : ಕೌಶಿಕ . . . ಗೌತಮರೆಂಬ ಆದಿಶೈವರ ಗೋತ್ರಸಂಭವನಾಗಿ 
ಮಹಾಶೈವನೆನಿಪ ಶಿವದ್ವಿಜನೇ ಶುದ್ಧಶೈವನು (ವಿವೇಕ. ೬೮). [ಸಂ.1 
ಶುದ್ಧಸಾವೇರಿ (ನಾ). [ಸಂಗೀತ] ಒಂದು ರಾಗದ ಹಸರು: ಶುದ್ಧಸಾವೇರಿರಾಗದ 
- . . ತ್ಕಾಗರಾಜಕೀರ್ತನೆಗಳನ್ನು ಅವರು ಹಾಡುವುದರಲ್ಲಿ ಸೌಂದರ್ಯ, ಜೀವಂತತೆ, 
ಸೊಗಸು ಮತ್ತು ಗಾಂಭೀರ್ಯಗಳು ತುಂಬಿರುತ್ತಿದ್ದುವು (ಸಂಗೀತ. ೨೬). 
(ಪಂ. ಶುದ್ಧಸಾವೇರೀ) 
ಶುದ್ಧಾಂತ (ನಾ). ೧. ಅಂತಃಪುರ ; ರಾಣೀವಾಸ : ಪ್ರಿಯಕುಬ್ಬವಾಮನ 
ಗಣಾಲಾಪಂಗಳತ್ಮಂತಸಾಂದರಶುದ್ಹಾಂತವಧೂಕದಂಬಂಕಮನೇಂ ಮೆಯ್ವೆರ್ಚಿಸ 
ಲ್ಯಾರ್ತುದೋ (ಆದಿಪು. ೧೧-೪೨); ಒಳ್ಳುವೆತ್ತ ಶುದ್ಧಾಂತನಿತಂಬಿನೀನಿವಹಮೊಲ್ಟೆಳಸು 


ಪ್ರತಿ; 


(ಬಸವ.ಕ. ೩೯೦). 


ದ್‌ 


0 


15 


35 


40 


೮೧೪೩ 


ಶುದ್ಧೀಕರಿಸು 


ತ್ರಿರೆಯುಂ ಧರಾಂಗನಾಕಾಂತನ ಚಿತ್ತವೇಕಜ್‌ಯೆಮೊಂದದಣಂ ಸುರತೋಪ 
ಭೋಗಮಂ (ಕಾದಂಪೂ. ೨೦); ಶುದ್ಧಾಂತಕ್ಕೆದಿ ಮುದದಿ ಪೊಡವಿಪತಿಯಂ ಕಂಡು 
ಪೊಡಮಟ್ಟು (ವಂಣರಾ. ೨-೮-೧). ೨. ರಾಜನ ಅಂತಃಪುರದ ಸ್ತೀವರ್ಗ. ([ಜಂ.) 

ಶುದ್ಧಾಕ್ಷರ (ನಾ). ವರ್ಣಮಾಲೆಯ ಮೂಲಾಕ್ಷರ : ಅಂತಕಾರಾದಿ ಹಕಾರಾಂತ 
ಸ್ವರ ವ್ಯಂಜನ ಭೇದ ಭಿನ್ನ ಶುದ್ದಾಕ್ಷರಂಗಳುಮಂ ಯೋಗವಾಹಚತುಷ್ಕಮುಮಂ 
ಸಂಯೋಗುಕ್ತರಂ!ಗಳುಮಂ ಬ್ರಹ್ಮಿಗೆ . . . ಉಪದೇಶಂಗೆಯ್ದು (ಆದಿಪು. 6-೫೯ ಮ; 
ನಮಸ್ಸಿದ್ದೇಬ್ಮ ಎಂದಾದಿತೀರ್ಥೇಶರ್‌ ವಂದಿಸಿ ದೀಕ್ಷೆಗೆಯ್ದ (ರದಲಟ್‌ಂ) ಸಿದ್ಧಂ 
ನಮಾದ್ಕಂ ಜಗಕ್ಕಾ ಶುದ್ದಾಕ್ಷರಮೆಂಬ ಸುದ್ದಗೆಯುಂ (ಶಾಂತಿಪು. ೧-೨). [ಸಂ.) 

ಶುದ್ದಾತ್ಮ (ನಾ). ೧. ನಿರ್ಮಲವಾದ ಮನಸ್ಸು. ೨. ಪರಿಶುದ್ಧವಾದ 
ಮನಸ್ಸುಳ್ಳವನು ; ಸಾತ್ವಿಕ : ಶುದ್ಧಾತ್ಮ ಪರಮಾತ್ಮರಿಬ್ಬರೂ ಒಂದು ರತ್ನಕ್ಕೆ 
ಹೆಣಗಾಟವನಾಡಿಹರು (ಒಸವ. ೯೦೫); ಮದ್ದುಮಂತ್ರಗಳ ಸಾಧ್ಯವ ಮಾಡಿಕೊಳುತಿಹ 
ಶುದ್ಧಾತ್ಮರುಗಳ ನೋಡಿದನು (ಅಬ್ಬಲೂ. ೩-೪೪). (ಸಂ. ಶುದ್ದಾತ್ಮನ್‌) 

ಶುದ್ಧಾವಳಿ (ನಾ). [ಸಂಗೀತ] ಒಂದು ರಾಗದ ಹೆಸರು : ಕೌಶಿಕೆ ವೇಳಾವಳಿ 
ಶುದ್ಧಾವಳಿ . . . ಸಯಸೋದರಿಯೆಂಬ ಮೂವತ್ತುನಾಲ್ಕು ರಾಗಂಗಳೇ 
ಭಾಷಾಂಗದಿಂದಾದ ರಾಗಂಗಳು (ಎವೇಕ. ೨೩೩). (ಸಂ. ಶುದ್ಧಾವಲಿ] 

ಶುದ್ಧಾಶುದ್ಧಪತ್ರಿಕೆ (ನಾ). ಗ್ರಂಥದ ಕೊನೆಯಲ್ಲಿ ಸೇರಿಸುವ ತಪ್ಪು ಒಪ್ಪುಗಳ 
ಪಟ್ಟಿ : ಮುದ್ರಣದಲ್ಲಿ ಬಹಳ ತಪ್ಪುಗಳು ಉಳಿದು ಬಿಟ್ಟ ಕಾರಣ ನಂತರದಲ್ಲಿ 
ಶುದ್ದಾಶುದ್ರಪತ್ರಿಕೆಯನ್ನು ಸೇರಿಸಲಾಯಿತು (ರೂಢಿ). (ಸಂ. ಶುದ್ಧಾಶುದ್ಧಪತ್ರಿಕಾ) 

ಶುದ್ಧಿ (ನಾ). ೧. ಪರಿಶುದ್ಧತೆ; ಪವಿತ್ರತೆ. ೨. ಚೊಕ್ಕಟ ಮಾಡುವುದು; 
ಶುಚಿಗೊಳಿಸುವುದು. ೩. (ದೋಷ , ಮೈಲಿಗೆ ಮುಂತಾದುವುಗಳನ್ನು) 
ಕಳೆದುಕೊಳ್ಳುವಿಕೆ. ೪. ಸಾಲ ಮುಂತಾದ ಬಣವನ್ನು ತೀರಿಸುವುದು; 
ಯಣಸಂದಾಯ. ೫. ದೋಷವಿಲ್ಲದಿರುವಿಕೆ; ಸರಿಯಾಗಿರುವಿಕೆ: 
"ಪಾಯಶುದ್ದಿ' ಪರಾ. ೬. ಎಚ್ಚರ ; ಜ್ಞಾನ; ಪರಿವೆ : ಮಾಮಾ ಹೇಗೋ ತನ್ನ 
ಕೃಯನ್ನು ಬಿಡಿಸಿಕೊಂಡಾಗ ನನ್ನ ಕೈಕಾಲುಗಳಲ್ಲಿಯ ಶಕ್ತಿ ಹೋದಂತಾಯಿತು. ನಾನು 
ಶುದ್ಧಿಯ ಮೇಲಿದ್ದೆ (ಸ್ಪತಿಟ. ೧೯೧); ಅವಳಿಗೆ ಮೈಮೇಲಿನ ಶುದ್ಧಿಯೇ ಇದ್ದಂತಿ 
ರಲಿಲ್ಲಮ್ಮಾ (ಮೂರುದಾ. ೬೩೨೩). ೭. ಶೋಧನೆ; ತಪಾಸಣೆ : (8. ಆ. ಸಮಾಚಾರ; 
ಸುದ್ದಿ : ಲಂಕಾನಗರಿಗೆ ಪೋಗಿ ನುಡಿದು ದಶಕಂಧರನೊಳ್‌ ಜಾನಕಿಯ ಶುದ್ಧಿಯಂ 
(ವಂರಾಮು. ೧೧-೪೨). ೯. (ತೆರಿಗೆಯ) ವಿನಾಯಿತಿ (?) : 'ಕುಳಾಗ್ರಶುದ್ಧಿ' 
ಪರಾ. ೧೦. [ಜೈನ] ವೀತರಾಗರಾದ ಮುನಿಗಳು ಉತ್ತಮಸಂಯಮವನ್ನು 
ಕಾಪಾಡಿಕೊಳ್ಳಲು ಸಾಧಿಸಬೇಕಾದ ನೈರ್ಮಲ್ಕ: "ಅಷ್ಟವಿಧಶುದ್ದಿ', 
"ಶುದ್ಧ ಷ್ಟಕ' ಪರಾ. ' (ಸಂ. 

ಶುದ್ಧಿಗೊಳಿಸು (ಕ್ರಿ). ಶುಚಿಗೊಳಿಸು; ಸ್ವಚ್ಛಮಾಡು : ಅಂಗಡಿ ಮನೆ 
ಮುಂಗಟ್ಟುಗಳಲ್ಲಿ ಇಮ್ಮೆಯ್ಯ ಕಿಟಕಿ ಬಾಗಿಲುಗಳನ್ನು ತೆರೆದು, ಶುದ್ಧಿಗೊಳಿಸಲಾಗಿತ್ತು 
(ಪುನರು. ೧೮೨). ಶುದ್ಧಿ + ಕೊಳ್‌, +  ಇಸ್ಬು) 

ಶುದ್ಧಿಪತ್ರ (ನಾ). ೧. ಸಾಮಾನ್ಯವಾಗಿ ಗ್ರಂಥಗಳ ಕೊನೆಯಲ್ಲಿ ಸೇರಿಸುವ 
ತಿದ್ದುಪಡಿಯ ಭಾಗ; ತಪ್ಪೋಲೆ. ೨. ಪ್ರಾಯಶ್ಚಿತ್ತದ ಮೂಲಕ ಪಡೆದ 
ಪ್ರಮಾಣಪತ್ರ. ಸಂ.) 

ಶುದ್ಧೀಕರಣ (ನಾ). ೧. ಸ್ವಚ್ಛಗೊಳಿಸುವಿಕೆ ; ಶುಚಿಮಾಡುವಿಕೆ. 
೨. ಶುದ್ಧಿಗಾಗಿ ಮಾಡುವ ಪ್ರಾಯಶ್ಚಿತ್ತಕರ್ಮ : ಈಗ ಈ ಪ್ರಕರಣ... 
ಷಗದ್ಗುರು ಶಂಕರಾಚಾರ್ಯರ ಕಡೆಗೆ ಹೋಗುವದೆಂದೂ, ನಂತರ ಟಿಳಕರ 
ಶುದ್ದೀಕರಣವಾಗಬೇಕೆಂದೂ ಗೊತ್ತಾಯಿತು (ಸ್ಮತಿಚಿ. ೨೦೬). ([ಸಂ.) 

ಶುದ್ದೀಕರಿಸು (ಕ್ರಿ). ೧. ನಿರ್ಮಲಗೊಳಿಸು; ಶುಚಿಗೊಳಿಸು : ನಲ್ಲಿ ಪದ್ಮತಿಯಿರುವ 
ಹೆಚ್ಚಿನ ದೊಡ್ಡನಗರಗಳಲ್ಲಿ ಶುದ್ಧೀಕರಿಸಿದ ನೀರು ಸಿಗುವುದು (ಅಡುಸೌ. ೮೪). 
೨. ಪವಿತ್ರಗೊಳಿಸು; ಸಂಸ್ಕಾರಗೊಳಿಸು : ಇಷ್ಟೆಲ್ಲಾ ಪಾಪಕೃತ್ಮಗಳು ತುಂಬಿ 
ತುಳುಕುವ ಈ ದೇಹವನ್ನು ಶುದ್ಧೀಕರಿಸುವುದಕ್ಕಾಗಿ ನನ್ನ ಆತ್ಮಸಂತೋಷದಿಂದ ನನ್ನ 
ಹತ್ಮೆಯನ್ನು ಮಾಡುವ ಈ ಸಾಹಸಕಾರ್ಯಕ್ಕೆ ಕೈ ಹಾಕುವೆ (ದೇಶಥು. ೧೦೫). 


ಶುದೆ ೮೧೪೪ ಶುಚತಿಥಿ 


ಬ 


೩. ಪರಿಷ್ಕರಿಸು; ಸುಧಾರಿಸು: ಸ್ಟ್ರಾಬೋವಿನ . . . ಲೇಖನಗಳಂತೆ ಅಲೆಗ್ಸಾಂಡರನು | | ಶುಭಂಕರಕತ್ತಿಗೆ "ಶುಭಂಕರಗತ್ತಿಗೆ' ನೋ. 
. .. ಇಲ್ಲಿಂದ ಒಂದು ಗಾಯಕವಾದಕತಂಡವನ್ನು ಗ್ರೀಸ್‌ಸಂಗೀತವನ್ನು ಶುದ್ಧೀಕರಿಸಲು | |ಶುಭಂಕರಗತ್ತಿಗೆ, ಶುಭಂಕರಕತ್ತಿಗೆ (ನಾ). ಒಂದು ಬಗೆಯ ಕತ್ತಿ : ಸುಂಗೆ 


ಕರೆದೊಯ್ದನಂತೆ (ಭಾರದ. ೫೪೫). [ಶುದ್ದೀಕರಣ *- - ಇಸ್ಕು) ಕ ಶುಭಂಕರಗತ್ತಿಗೆ ಕರಗಂ ತಲೆಮಂಡೆ ಮರುಳ ಬಾಯ್ವೆಣ್‌ ಪಲ್‌ಯಾಗಿರೆ 
ಶುದ್ಧೆ (ನಾ). ಪರಿಶುದ್ಧಳಾದವಳು; ಪವಿತ್ರಳಾದವಳು : ಲೋಕವಣಿಯಲು ಕಳದೊಳಿಜೌಯಲಿರ್ದುವು ನೆರೆದು ನಿಶಾಚರರ ತಕ್ಕಿನೆಕ್ಕತುಳಂಗಳ್‌ (ಕಾವ್ಮಾಮ ೬೬). 

ಶುದ್ಧೆ ಜಾನಕಿ ಸಾಕು ಕಾಡದೆ ಕೂಡಿಕೊಳ್ಳು (ಕೌಶಿರಾ. ೪-೪೦). (ಸಂ. ಶುದ್ಧಾ) 5 | ಶುಭಂಕರಕತ್ತಿಗೆ : ಕಾಳರಕ್ಕಸಿ ಶುಭಂಕರಕತ್ತಿಗೆಯಿಂದೆ ಗಂಟಲಂ ಕೊಯ್ದು 
ಶುದ್ಧಷ್ಟಕ (ನಾ). [ಜೈನ] ವೀತರಾಗಿಯಾದ ಮುನಿಯು ಸಾಧಿಸಬೇಕಾದ (ಅರ್ಥನೇ. ೫-೩೯). [ಶುಭಂಕರ್ಮ *- ಕತ್ತಿಗೆ] 

ಎಂಟುಬಗೆಯ ಶುದ್ಧಿಗಳು: ಭಾವಶುದ್ಧಿಯುಂಕಾಯಶುದ್ದಿಯುಂ ವಿನಯಶುದ್ದಿಯುಂ | |ಶುಭಕರ (ಗು). ೧. ಮಂಗಳಕರವಾದ;ಕಲ್ಮಾಣವನ್ನುಂಟುಮಾಡುವ. (ನಾ). 

ಈರ್ಯಾಪಥಶುದ್ದಿಯುಂ ಭಿಕ್ಷಾಶುದ್ದಿಯುಂ ಪ್ರತಿಷ್ಠಾಪನಶುದ್ಧಿಯುಂ ಶಯನಾಶ ೨. ಮಂಗಳವನ್ನುಂಟುಮಾಡುವುದು; ಕಲ್ಮಾಣವನ್ನುಂಟುಮಾಡುವಂಥದು: 

£ಸ3ನ ಶುದ್ದಿಯುಂವಾಕ್ಕಶುದ್ಧಿಯುಮೆಂಬ ಶುದ್ಧಷ್ಟಕದೊಳಂ (ಅಜಿಪು ೭ -ಆವ). [ಸಂ.) ಊರೂರೊಳತಿಶುಭಕರಮೆನಲು ಸಿರಿಯಾಳಚರಿತೆಯನೊರೆದೊರೆದು ವಿರಚಿಪರು 


ಶುನಕ (ನಾ). ೧. ನಾಯಿ; ಸೊಣಗ : ಸ್ವರಾಗಸಂತತಿ ಶುನಕಗೋಷ್ಠಿಯೊಳು |10| ಭಕ್ತಸಭಾಂತರಂಗಳೊಳು (ಬಸಪು. ೨೫-೨೦). (ಸಂ.] 
ಚತುರದ್ವಿಜೋಪಚಾರಂ ದಂತಧಾವನದೊಳು.... ಸ್ವಸ್ಟತಾಗತಿ ಮುಕ್ತರಾದವರೊಳಲ್ಲದಾ | |ಶುಭಕರಣ (ನಾ). [ಚ್ಕೋತಿ] ಒಳ್ಳೆಯ ಸಮಯ; ಶುಭಯೋಗ: ಇಂದಿನ ಕರಣ 


ನಾಡೊಳಿಲ್ಲ (ಹಚಕಾ. ೨-೧೧) : ಕೆಳೆಯುಂ ಪಗೆಯುಂ ದುರ್ಜನನೊಳನುತ್ತಮಂ ನೋಡೆ ಶುಭಕರಣ ಇಂದಿನ ಯೋಗ ಶುಭಯೋಗ (ಪುರಂದ. ೫-೧೬೧-೧೪೩); ಶುಭಕರಣದಿಂ 
ದಲ್‌ ಶುನಕಂ ಕೂರ್ತುಂ ಮುಳಿದುಮಪಕಾರಮಂ ಮೊಕ್ಕಳಮಾಗಿರೆ ನೆಕ್ಕಿ ಕರ್ಚಿ ಕಾರ್ಯಸಿದ್ಧಿಯು: ಶುಭಕರಗಳಹವಾಗಿ . . . ತಿಥಿವಾರಗಳನಾರೈದ ನಂತರದಿ 
ಮಾಡದುದುಂಟೇ (ಪಾರ್ಶೃಪು. ೪-೪೭): ದಾಸರೋ ನಾವೆಲ್ಲ ಶುನಕನಂದದಿ ಜಗದ (ಗಗತಾ. ೪-೭೧). [ಸಂ.) 
ವಾಸನೆಗಳೆಳೆತಕ್ಕೆ ದಿಕ್ಕುದಿಕ್ಕಿನಲಿ (ಮಂಕುಓ ೩೮:). ೨. ಒಂದು ನರಕದ ಹೆಸರು: |15| ಶುಭಕರ್ಮ (ನಾ). ೧. ಮದುವೆ, ಮುಂಜಿ ಮುಂತಾದ ಮಂಗಳಕಾರ್ಯ. 
ಶುನಕ ಸೂಕರ ಅಜ ಮಹಿಷ ಆವಿಕವೆಂಬೈದು ಮಂತ್ರಿನರಕಂಗಳ ನಡುವೆ ಚಂಡಕೋಲಾಹಲ ೨. [ವೀಶೈ] ಕರ್ಮಚತುಷ್ಟಯಗಳಲ್ಲಿ ಒಂದು; ಸ್ವರ್ಗಪ್ರಾಪ್ತಿಯನ್ನುಂಟು 
ವೆಂಬರಸುನರಕವಿಹುದು (ವಿವೇಕ. ೧೮೦). ೩. ಒಬ್ಬ ಯಷಿಯ ಹೆಸರು. (ಸಂ) ಮಾಡುವ ಕರ್ಮ : ಕರ್ಮವು ಅಶುಭಕರ್ಮ. ಶುಭಕರ್ಮ, ಚ್ಹಾನಕರ್ಮ, 
ಶುನಕಿ (ನಾ). ಹೆಣ್ಣುನಾಯಿ: ಶುನಕನೊಡಗೂಡಿ ತಿರ್ದಿದ ಶುನಕಿಗಮಾ ತಿರ್ದೆ ಪ್ರಸಾದಕರ್ಮವೆಂದು ನಾಲ್ಕು ತೆರನಾಗಿರುವುದು. ಅಶುಭಕರ್ಮದಿಂದ ನರಕವೂ,' 
ತಿರ್ದ ಬೆನ್ನಡೆತಂದಾ ಶುನಕಂ ವಕ್ರಿಸಿದ ನಯಂ ಶುನಕಿಯ ತಿರ್ದಕ್ಕುಂ ಶುಭಕರ್ಮವಿಂದ ಸ್ವರ್ಗವೂ ಲಭಿಸುವುವು (ಶಿವಾಸೂ. ೧೩೧). (ಸಂ. ಶುಭಕರ್ಮನ್‌) 
(ಲೋಕೋಪ. ೧೨-೩೨). (ಸಂ. ಶುನಕೀ] ಐ | ಶುಭಕಾಮನೆ (ನಾ). ಮಂಗಳಕರವಾದ ಅಪೇಕ್ಷೆ ; ಶುಭಾಶಯ: ಇಬ್ಬರು 
ಶುನಾಪೀರ (ನಾ). ದೇವೇಂದ್ರ; ಇಂದ್ರ. (ಸಂ.] ಮಹಾವಿಭೂತಿಗಳ ಶುಭಕಾಮನೆ ಮಹಾರಾಜರನ್ನು ವಜ್ರಕೋಟೆಯಂತೆ ಸುತ್ತುಗಟ್ಟಿದೆ 
ಶುನಿ (ನಾ). ನಾಯಿ: ""ಶ್ವಾನಂ ಶುನಿ'' (ಮಸ್ತುಕೋ. ೯೦-೧೦); ನೆಲಕ್ಕೆ ಬಿದ್ದರೆ (ರೂರೇಖಾ, ೫೯); ಆ ಪತ್ರದಲ್ಲಿ ಅಶೋಕನು ತನ್ನ ವಿವಾಹವಾಗುವ ಅಭಿಪ್ರಾಯವನ್ನು 
ನಾನೆತ್ತಿಕೊಂಬುದಕೆ ಮುನ್ನವೇ ಶುನಿ ಎತ್ತಿಕೊಂಬಂತೆ ಮಾಡಾ (ಮಹಾದೇ. ಬ. ೭೯-೨೦೦); ಸೂಚಿಸಿ ಅವಳಿಂದ ಶುಭಕಾಮನೆಯನ್ನು ಕೇಳಿದ್ದನು (ಮೃಜಲ. ೧೬೭). 
ಕಲಿಯುಗಮಹಿಮೆಯೊ ನೆಲನ ವಾಸಿಗಳುಂಟೊ ಮೊಲ ಶುನಿಗಳನು ಕೊಲ್ಲುವದು (ಸಂ. ಶುಭಕಾಮನಾ] 
(ಅಮುಸಾಂ. ೨-೩೫); ಸತ್ತವರ ಬಾಯೊಳಗೆ ಒತ್ತಿ ನೀರೆಆ'ದಂತೆ ಚಿತ್ತವಿಲ್ಲದವಳ ಸಂಸಾರ |25 | ಶುಭಕಾರ್ಯ (ನಾ). ಶುಭ ಕರ್ಮ ; ಒಳ್ಳೆಯ ಕೆಲಸ : ಶೈವಸಮಯ 
ಶುನಿ ಹೆಣನ ಹತ್ತಿ ತಿಂದಂತೆ (ಸರ್ವಜ್ಞ. ೧೭೦೩). (ಸಂ.] ಸಮುದ್ಧರಣ ವಿದ್ಯಾವಿಶಾರದನತಿವಿಭವದಿಂ ಜೀವಿಸುತ ಶುಭಕಾರ್ಯಮಂ 


ಶುನಿಗಿಲು (ನಾ). ಒಂದು ಬಗೆಯ ಪಕ್ಷಿ : ಶಕುನಿ ಶುನಿಗಿಲು ಟಿಟ್ಟಿಭಂ ಕೌಶಿಕಂ ಮಾಡುತ್ತಲಿ (ಜಸಪು. ೬೦-೧) ; ಶುಭಕಾರ್ಯಗಳಿಗೆ ಹೋಗುವಾಗ ಉಡುವುದಕ್ಕೆ 
 .** ನಾಗರಪಕ್ಲಿ ಮುಖ್ಯಗಳ್‌ ಸುಖಮಿಪ್ಪವಾ ವನದೊಳು (ಏಕೋಚ. ೧೦-೬೧). |] ಉಪಯೋಗವಾಗುವಷ್ಟು ಉತ್ತಮವಾದ ಸೀರೆ ಅದು (ಪದ್ಮಸ. ೨೧೨). (ಸಂ.] 

ಶುಭ (ಗು). ೧. ಹೊಳೆಯುವ ; ಪ್ರಕಾಶಿಸುವ. ೨. ಮನೋಹರವಾದ ; | |ಶುಭಕೃತು (ನಾ). ಅರವತ್ತುಸಂವತ್ಸರಗಳಲ್ಲಿ ಮೂವತ್ತಾರನೆಯದು : ಆ 
ಸುಂದರವಾದ. ೩. ಮಂಗಳಕರವಾದ; ಒಳ್ಳೆಯ. (ನಾ). ೪. ಮಂಗಳ |30 ವರ್ಷವೇ ಪ್ರಭವ . . . ಶುಭಕೃತು ಶೋಭನಕೃತು ಕ್ರೋಧಿ ವಿಶ್ವಾವಸು . . . 
ಕರವಾದುದು ; ಒಳ್ಳೆಯದು : ಶ್ರೀಕಾಂತೆಯುಂ . . . ಸಮಸಂದಿಷ್ಟಾರ್ಥಮಂ ಅಕ್ಷಯವೆಂದಜುವತ್ತುತೆಅನಾಗಿಹುದು (ಏವೇಕ. ೩೬೩). (ಸಂ. ಶುಭಕೃತ್‌] 
ಮಾಟ್ಕ್‌ ಕಾಂತನೈಲೋಕಸ್ತುತ ನಿನ್ನೊಳಿಂದು ವಿಜಯಂ ಭದ್ರಂ ಶುಭಂ ಮಂಗಳಂ | |ಶುಭಗಳಿಗೆ (ನಾ). ಮಂಗಳಕರವಾದ ಸಮಯ; ಒಳ್ಳೆಯ ಕಾಲ : ಯಾಜ 
(ಪುಷ್ಪಪು. ಆ-೬೪) ; ಶುಭಗಳು ಪರಿಗ್ರಾಹ್ಕಗಳು ; ಅಶುಭಗಳು ಪರಿತ್ಕಾಜ್ಕಗಳು ಕೆಲಸವನ್ನೇ ಆಗಲಿ ಶುಭಗಳಿಗೆಯಲ್ಲಿ ಪ್ರಾರಂಭಿಸಬೇಕು (ರೂಢಿ). 


(ಒಂದಾ. ೫೩). ೫. ವಿಶೇಷವಾದುದು; ಶ್ರೇಷ್ಠವಾದುದು. ೬. ಪರಿಶುದ್ಧ (ಶುಭ *- ಗಳಿಗೆ (ಆ ಗಟ್‌ಗೆ)) 

ವಾದುದು; ನಿರ್ಮಲವಾದುದು. ೭. ಒಳ್ಳೆಯ ಅದೃಷ್ಟ; ಬಾಗ್ಯ. |೬| ಶುಭಗೇಡಿ (ನಾ). ಅಮಂಗಳವನ್ನು ನುಡಿಯುವವನು : ಶುಭ ನುಡಿಯೋ 
೮. ಸಂತೋಷ; ನಲಿವು. ೯. ಬಟ್ಟೆ; ವಸ್ತ್ರ. ೧೦. ಪೌರುಷ; ಪರಾಕ್ರಮ: | ಶುಭಗೇಡಿ ಅಂದರೆ ಹಂದರದವರೆಲ್ಲ ಬೋಳಿಯರು ಅಂದ (ಗಾರ). (ಶುಭ * ಕೇಡಿ) 
““ಮಂಗಳದಲ್ಲಿ ಪಟದಲ್ಲಿ ವಿಕ್ರಾಂತದಲಿ ವಿಶೇಷದಲಿ ಶುಭಶಬ್ದಮಕ್ಕುಂ'' ಶುಭಚರಿತ (ನಾ). ಪರಿಶುದ್ಧವಾದ ನಡವಳಿಕೆಯುಳ್ಳವನು : ಉಭಯಕುಲವಿ 
(ಮಂಗರಾ. ೧೫೪-೬೬). ೧೧. ಅರಸುತನ; ದೊರೆತನ. ೧೨. ನಿಜವಾದುದು; ಶುದ್ಧರ್‌ ನ್ಯಾಯವಂತರ್‌ . . . ಮುನ್ನೆ ನಿಮ್ಮಜ್ಜಪಜ್ಜರ್‌ ಶುಭಚರಿತ ತದೀಯಾನೂನ 
ಸತ್ಯವಾದುದು. ೧೩. ಮರ ; ವೃಕ್ಷ : "ವಿಕ್ರಾಂತ ಭೂಜಾತಮಂಗಳಮುಂ ವಂಶಾಧಿಷಪತ್ಯ ಪ್ರಭವನಯದಣಿಂದೀ ದುರ್ಯಶಕ್ಕೆಂತು ನೋಂತ್ಯೆ (ಶಾಂತಿಪ ೩-೭೬). 


ಬಗೆಯ ಕಳ್ಳಿಗಿಡ : 6). ೧೫. [ಜೈನ] ನಾಮಕರ್ಮಗಳಲ್ಲಿ ಒಂದು ; ಶರೀರದ ಶುಭಚರಿತೆ (ನಾ). ಪರಿಶುದ್ಧವಾದ ನಡವಳಿಕೆಯುಳ್ಳವಳು : ಪರಮಾನಂದರಸಾ 


ರಾಜ್ಕಪದಂ ವಿಶೇಷವಿಮಲಂ ಸತ್ಯಂ ಶುಭವಾಚಕಂ'' (ನಾನಾರ. ೧೪೦). ೧೪. ಒಂದು |40 [ಸಂ. 
ಅವಯವಗಳನ್ನು ಸುಂದರಗೊಳಿಸುವ ಕರ್ಮ : ಅಸ್ಲಿ ಶುಭ ಅಶುಭ ಸುಭಗ | ರ್ಣವ ಪರಿಸರವೃಕ್ಷಮೇ ಕೊನರ್ತುದೆನೆ ವಸುದೇವಂ ಧರಿಯಿಸಿ ಪುಳಕಮನಾ 


ತೀರ್ಥಕರನಾಮಮೆಂದಿಂತಲ್ಲಿ ಗತಿನಾಮಕರ್ಮಂ ಚತುರ್ವಿಧಮಕ್ಕುಂ ಶುಭಚರಿತೆಗೆ ತತ್ತಲಮನಣಾಿಪಲಂದಿಂತೆಂದ೦ (ಜಗವ. ೨-೮೨). (ಸಂ. ಶುಭಚರಿತಾ) 
(ಗೊಮ್ಮಸಾ. ೩-೭). ೧೮. [ಜೋತಿ] ಇಪ್ಪತ್ತೇಳು ಯೋಗಗಳಲ್ಲಿ ಒಂದು ; ಶುಚತಿಧಿ (ನಾ). ಮಂಗಳಕರವಾದ ದಿವಸ : ಶುಭತಿಥಿ ಶುಭನಕ್ಷತ್ರ 
ಇಪ್ಪತ್ತುಮೂರನೆಯ ಯೋಗ : ಎಷ್ಕಂಭ . . . ಶುಭ ಶುಕ್ಲ ಬ್ರಹ್ಮ ಐಂದ್ರ |45 ುಭವಾರಂ ಶುಭಮೂಹೂರ್ತಮೆನೆ ಗಣಕನಿಳಾಪ್ರಭುವೊಗೆದಂ (ಪಂಪಭಾ. ೧-೧೨೭). 


ವೈಧೃತಿಗಳೆಂಬಿಪ್ಪತ್ತೇಳು ಯೋಗಂಗಳುಂ (ಎವೇಕ. ೩೨೦). (ಸಂ.] (ಸಂ. 


ಶುಭದ 


ಶುಭದ (ಗು). ೧. ಮಂಗಳಕರವಾದ; ಶುಭಕರವಾದ : ಸಿತಪಕ್ಷದ ಪಂಚಮಿ 
ದಿನಪತಿವಾರಂ ಶುಭದ ಮೂಲನಕ್ಷತ್ರದೊಳನ್ನಿತಮಾಗೆ ನೆಗಟ್ದುದೀ ಮತ್ಯೃತಿ 
ಜಗದೊಳ್‌ (ಆದಿಪು ೧೬-೭೭). (ನಾ). ೨. ಒಳ್ಳೆಯ ಫಲವನ್ನು ಕೊಡುವಂಥದು: 
ದಿನಪಾದಿ ಗ್ರಹಮಾತ್ಮೋಚ್ಚನಿಳಯದಿಂ ದ್ವಾದಶಾಲಯಂಗಳ ನವಸಂಖ್ಯೆ ನವಾಂಶಕ 
ದೊಳು ತಾಂ ನೆಲಸಿ ನಿಂದುದುಚ್ಚಾಭಿಲಾಷಿ ತದ್ದೆಸೆ ಶುಭದಂ (ಜಾತತಿ. ೯-೪); 
ಅತಿಶುಭದಂ ಪದ್ಮಜನ ಧವಳಮಂಗಳವೇಷಂ (ಪುಷ್ಪಪು. ೪-೮೨). [ಸಂ.) 

ಶುಭದಾಯಕ (ನಾ). ೧. ಸಂತೋಷವನ್ನುಂಟುಮಾಡುವಂಥದು. ೨. ಸಂತೋಷ 
ವನ್ನುಂಟುಮಾಡುವವನು. [ಸಂ.) 

ಶುಭದಾಯಕಿ (ನಾ). ೧. ಸಂತೋಷವನ್ನುಂಟುಮಾಡುವವಳು. 
೨. ಮಂಗಳವನ್ನುಂಟುಮಾಡುವವಳು ; ಕಲ್ಕಾಣವನ್ನುಂಟುಮಾಡುವವಳು: 
ಪರಮಮಂಗಳಮೂರ್ತಿ ಶುಭದಾಯಕಿಯೆ ಕಲ್ಮಾಣಿ . . . ಕೊಡು ಕಾರುಣ್ಮದಿಂ 
ದೆಮಗಧಿಕಸಂಪದವ (ತೂರರಾ. ೧-೧-೪). (ಆ ಸಂ. ಶುಭದಾಯಿಕಾ। 

ಶುಭದಿನ (ನಾ). ಒಳ್ಳೆಯ ದಿವಸ ; ಮಂಗಳಕರವಾದ ದಿವಸ : ಶುಭದಿನ 
ನಕ್ಷತ್ರಮುಹೂರ್ತದೊಳ್‌ . . . ಜಿನೇಂದ್ರಮಂದಿರಂಗಳಂ ನಿರ್ಮಿಸಿ (ಆದಿಪು. ೮-೬೩ ವ); 
ತನ್ನ ಮಳಮಂ ಕಿಡಿಸಲ್‌ ಪುಟ್ಟಿದುದೆನೆ ಶುಭದಿನದೊಳ್‌ ಪುಟ್ಟಿದುದಖಿಳಾವಬೋಧಿ 
ಕೇವಳಬೋಧಂ (ಶಾಂತಿಪು. ೯-೬೮) ; ಶುಭದಿನಮುಹೂರ್ತದೊಳ್‌ ನಿಜವಿಭವಂ ಕೈಗಣ್ಮೆ 
, . . ಹೇಮಪ್ರಭೆಯಂ ಗುಣಿ ರತ್ನದತ್ತನಿತ್ತನಲಂಪಿಂ (ದಶಕು. ೨-೮೨). [ಸಂ.] 

ಶುಭಧ್ಯಾನ (ನಾ). ಮಂಗಳಕರವಾದ ಚಿಂತನೆ, - ಮನನ : ಚತುರ್ಮುಖ 
ಪ್ರತಿಮಾಯೋಗದೊಳ್‌ ನಿಂದು ಶುಭಧ್ಯ್ಮಾನಮನಪ್ಪುಕೆಯ್ದು ಮಹರ್ಷಿಯರಂ 
ಕಂಡೆಯ್ದೆವರ್ಪುದುಂ (ಪಂರಾಮಾ. ೮-೪೬ ವ). [ಸಂ.) 

ಶುಭಪಂತುವರಾಳಿ (ನಾ). [ಸಂಗೀತ] ಒಂದು ರಾಗದ ಹೆಸರು : ಪಲ್ಲವಿ 
ಶೇಷಯ್ಕರ್‌ ಅವರು ನಾದನಾಮಕ್ರಿಯಾ . . . ಶುಭಪಂತುವರಾಳಿ, ಪೂರ್ವಕಲ್ಮಾಣಿ 
ಮತ್ತು ಷಣ್ಮುಖಪ್ರಿಯ ರಾಗಗಳಲ್ಲಿ ರಚಿಸಿರುವ ಕೃತಿಗಳು ಮನಮೋಹಕವಾಗಿವೆ 
(ಸಂಗೀತ. ೪೮). (ಸಂ. ಶುಭಪಂತುವರಾಲೀ) 

ಶುಭಮುಹೂರ್ತ (ನಾ). ಮಂಗಳಕರವಾದ ಗಳಿಗೆ; ಒಳ್ಳೆಯ ಸಮಯ : 
ನೈಮಿತ್ತಿಕನಂ ಬರಿಸಿ ತದಾತನಮುಮತ್ಮಂತನೂತನಮುಮಪ್ಪುದೊಂದು ಲಗ್ನಮಂ 
ಪೇಟ್‌ಮೆಂಬುದುಂ  ಆತಂ ತನ್ಮುಹೂರ್ತಮೆ ಶುಭಮುಹೂರ್ತಮೆಂಬುದುಂ 
(ಶಾಂತಿಪು. ೫-೩೭ ವ). [ಸಂ] 

ಶುಭಯೋಗ (ನಾ). ೧. ವ ಶುಭಧ್ಕಾನ : ಶುಭಯೋಗಭಾಗಿಯೋಗ ಪ್ರಭುವಧೆ 
ಯಿಂದಾದ ಪಾಪದಿಂ ದುಃಖದವಪ್ರಭವಾಟವಿಯೆನಿಪ ತಮಃಪ್ರಭೆಯೊಳ್‌ ಜನಿಯಿಸಿ 
(ವಾರ್ಶೃಪು. ೧.೭೬). ೨. ಒಳ್ಳೆಯ ಸಮಯ : ಶುಭಯೋಗದಲಿ ರೋಗ ಹರ 

(ಜ್ಕೋತಿ] ಇಪ್ಪತ್ತೇಳು ಯೋಗಗಳಲ್ಲಿ ಒಂದು; 
ಮಂಗಳವನ್ನುಂಟುಮಾಡುವ ಯೋಗ : ಶುಭಯೋಗಕ್ಕೆ ರವಿ ೪೨ ಗಳಿಗೆ ಮೇಲೆ 
ತ್ಕಾಬ್ಮಾ (ಭಾಸ್ಕರ. ೭೦). [ಸೆಂ.] 

ಶುಭಲಕ್ಷ್ಮಣ (ನಾ). ಮಂಗಳಕರವಾದ ಚಿಹ್ನೆ, - ಗುರುತು : ಸಂಗತ ದಶಧ್ರುವ 
ಕ್ಷೇತ್ರಂಗಳ್‌ ಶುಭಲಕ್ಷಣಂಗಳಮೃತೋದ್ಭವವಾಹಂಗಳಜಮೃಗ್ಮುಳೂಕಭವಂಗಳ್‌ 
ಪದಿನೆಂಟುಕೋಟಿ ಜಾತ್ಮಶ್ವಂಗಳ್‌ (ಶಾಂತಿಪು. ೧೦-೧೨೮); ಶುಭಲಕ್ಷಣಾಶ್ವಯುಕ್ತಮಂ 
. - . ಪ್ರಭಾವಿರಾಜಿತಮನೇಟ್‌ದಂ ಪೊಂದೇರಂ (ಜಗವಿ. ೫-೬೬). [ಸಂ.) 

ಶುಭಲಕ್ಷ್ಮಣೆ (ನಾ). ಮಂಗಳಕರವಾದ ಲಕ್ಷಣವನ್ನುಳ್ಳವಳು : ಶುಭಲಕ್ಷಣೆ 
ರತ್ನತ್ರಯವಿಭೂಷಣಾಲಂಕೃತಾಂಗಿಯಾಗಿ . . . ತಪಃಪ್ರಭಾವದಿಂ ನೆಗಟ್ಜಳ್‌ 
(ಸುಕುಮು. ೯-೬). (ಸಂ. ಶುಭಲಕ್ಷಣಾ) 

ಶುಭಲಗ್ನ (ನಾ). ಎ ಶುಭಮುಹೂರ್ತ : ಎಮ್ಮವರು ಬೆಸಗೊಂಡರೆ ಶುಭ 
ಲಗ್ನವೆನ್ನಿರಯ್ಕಾ (ಬಸವ. ೮೩). [ಸಂ.) 

ಶುಭಲೇಶ್ಯೆ (ನಾ). [ಜೈನ] ಕರ್ಮಲೇಪದಿಂದ ಜೀವನಿಗೆ ಉಂಟಾಗುವ 
ಮಂಗಳಕರವಾದ ಬಣ್ಣ ; ೪ ಪೀತ, ಪದ್ಮ ಮತ್ತು ಶುಕ್ಲಗಳೆಂಬ ಮೂರು 
ಲೇಶೈಗಳು: ಪೀತ, ಪದ್ಮ, ಶುಕ್ಲಲೇಶ್ಕೆ - ಶುಭಲೇಶೈಯುಳ್ಳವರು ಏಳನೆಯ 


(ಗಗತಾ. ೪-೭೧). ೩. 


೮೧೪೫ 


5 


25 


30 


40 


4s 


ಶುಭ್ರಕರ 


ಗುಣಸ್ಮಾನದವರೆಗೂ ಮುಂದರಿಯುವರು (ಜನಪ. ೩೦೨). "ಅಶುಭಲೇಶೈೆ' ಪರಾ. 
(ಸಂ. ಶುಭಲೇಶ್ಶಾ) 
ಶುಭವಾರ್ತೆ (ನಾ). ಒಳ್ಳೆಯ ಸುದ್ದಿ, -ಸಮಾಚಾರ :ಸುಗ್ಗಿಯಲ್ಲಿ ಮದುವೆಯೆಂದು 
ನಿಶ್ಚಯಮಾಡಿದರು. ಈ ಶುಭವಾರ್ತೆಯನ್ನು ಕೇಳಿ ಮೆಚ್ಚಿ ಬಳಗದವರೆಲ್ಲ ದಿನವನ್ನು 
ಕಾಯುತ್ತಿದ್ದರು (ಕಾಲೂರ. ೫ ಕಥಾಸಾರ). [ಸಂ. ಶುಭವಾರ್ತಾ] 
ಶುಭವೃತ್ತ (ನಾ). ಒಳ್ಳೆಯ ನಡವಳಿಕೆಯುಳ್ಳವನು; ಸಜ್ಜನ :ಧರ್ಮಚಿತ್ತನೆಂಬುದು 
ಶುಭವೃತ್ತನೆಂಬುದು ಮಹೋದಯನೆಂಬುದು ದೇವಭಕ್ತನೆಂಬುದು ಪತಿಭಕ್ತನೆಂಬುದು 
ಜಗದ್ವಳಯಂ ಪಡೆವಳ್ಳತ್ಕೆಲನಂ (ಅಜಿಪು. ೧೨-೨೫). [ಸಂ.1 
ಶುಭಶಕುನ (ನಾ). ಮಂಗಳಕರವಾದ ಸೂಚನೆ, - ನಿಮಿತ್ತ : ಶುಭಕಾರ್ಯಗಳಿಗೆ 
ಹೊರಡುವ ಮುನ್ನ ಶುಭಶಕುನವನ್ನು ನಿರೀಕ್ಷಿಸುತ್ತಾರೆ (ರೂಢಿ). (ಸಂ.] 
ಶುಭಸೂಚನೆ (ನಾ). ಎ ಶುಭಶಕುನ : ಪ್ರಾಣಕ್ಕೆ ಪ್ರಾಣವೊಂದಾಗಿ ಶುಭಸೂಚನೆ 
ಯೊಂದಾಗಿರದ ನಚ್ಚು ಮಚ್ಚು ಪಾರವೈದುವುದೆ (ಬಸವ. ೬೯೦); ಶುಭಸೂಚನೆಗಳನಾ 
ಹಯಮಭಿನಯಿಸುವುದಂ ಸಮಂತಭೀಕ್ಷಿಸುತಾಗಳ್‌ ಸಭೆ ಜಯಜಯ ಎನುತಿರೆ 
(ಕುಸುಮಾ. ೮-೭೦). (ಸಂ. ಶುಭಸೂಚನಾ) 
ಶುಭಸ್ವೀಕಾರ (ನಾ). ಮೃತನ ಶವಸಂಸ್ಕಾರವಾದ ಹದಿಮೂರನೆಯ ದಿನ 
(ವೈಕುಂಶಸಮಾರಾಧನೆಯ ಮರುದಿನ) ಮೃತನ ಮನೆಯವರು 
ಶುಭವಾದುದನ್ನು ಸ್ವೀಕರಿಸುವ ಗುರುತಾಗಿ ಆಚರಿಸುವ ಒಂದು ವಿಧಿ : 
ದಾಸರಿಗೆ ಬಹಿಷ್ಕಾರಪತ್ರವನ್ನು ತರಿಸಿ ಶುಭಸ್ವೀಕಾರದ ದಿವಸ ಅದನ್ನು ಓದಿಸಿದರು 
(ಕಭವಿ. ೪೧೫). [ಸಂ.]) 
ಶುಭಾಂಗಿ (ನಾ). ಸುಂದರವಾದ ಅವಯವಗಳುಳ್ಳವಳು; ಚೆಲುವೆ: 
ಶುಭಾಂಗಿ ಸರ್ವಮಂಗಳಿ. ರತಿಕೋಟಿಯಂ ಪಳಿದು ರಂಜಿಸಿದಳ್‌ ಪದವೆತ್ತ ಚೆಲ್ವಿನಿಂ 
(ಶಬಶಂ. ೧-೭೬). (ಸಂ. ಶುಭಾಂಗೀ] 
ಶುಭಾವಹ (ಗು). ಮಂಗಳವನ್ನುಂಟುಮಾಡುವ; ಒಳ್ಳೆಯದನ್ನು ಮಾಡುವ. 
[ಸಂ.) 
ಶುಭಾಶಯ (ನಾ). ಒಳ್ಳೆಯದಾಗಲೆಂಬ ಹಾರೈಕೆ : ಮಂಗಳವೆನ್ನಿ ರಕ್ಷಿಸಿ ನಿಮ್ಮ 
ಶುಭಾಶಯ ಸಂಜೀವಿನಿಯ ನೆರೆದಣುಗನನೋವಿ (ಇಂಚಾಪ. ೨೪೪-೧೧೦). (ಸಂ.) 
ಶುಭೇತರ (ನಾ). ಕೆಡುಕು; ಅಮಂಗಳ : ನಿನ್ನಸಿಮುಖದಿಂ ದಾವಣಿಗುಟ್‌ಯಂ 
ತಣೌದೊಡೆ ದೇವಿ ಶುಭೇತರವಿನಾಶಮಂ ದಯೆಗೆಯ್ಲುಂ (ಯಶೋಚ. ೩-೧೬). [ಸಂ.) 
ಶುಚೇದಾರ "ಸುಬೇದಾರ' ನೋ. 
ಶುಚೇದಾರು "ಸುಬೇದಾರ' ನೋ. 
ಶುಭೋದಯ (ನಾ). ಮಂಗಳಕರವಾದುದು; ಶುಭವಾದುದು :ಹದುಳದಿಂದೆಚೆ 
ಧಾರೆಯನು ಸಂಪದದ ಮುಕುತಿಯ ಪದವನೊಲುವಡೆ ಇದು ಶುಭೋದಯ 
(ಕುವ್ಕಾಕ. ೨೭-೧೭); ಕಾರುಣ್ಮದಿಂ ಮಾಳ್ಪುದು ಶುಭೋದಯವನೆನಗೆ (ಜೈಮಿಭಾ. ೨-೨೪). 
[ಸಂ.) 
ಶುಭೋರ (ನಾ). ೧. ಸುಂದರವಾದ ವಕ್ಷಸ್ಥಳ. ೨. ಮನೋಹರವಾದ 
ವಕ್ಷಸ್ಥಳವುಳ್ಳವನು : ಅವಂ ಕಂಡಂ . . . ವಿಲಸಿತಶ್ರೀವತ್ಸಕೌಸ್ತುಭಶುಭೋರನಂ 
(ಚೈಮಿಭಾ. ೫-೬). (ಸಂ. ಶುಭೋರಸ್‌] 
ಶುಭ್ರ (ಗು). ೧. ಹೊಳೆಯುವ ; ಕಾಂತಿಯುತವಾದ. ೨. ಬಿಳುಪಾದ ; 
ಬಿಳಿಯ: ಕನಕಶೈಲದೆ ಮೂಡಿ ಶುಭ್ರಮೇಘವ ಪೊಕ್ಕನಿಮಿಷಚಾಪದಂತೆ . . . ವಿನುತ 
ತೋರಣಗಳೊಪ್ಪಿದುವು (ಕಂನಎ. ೬-೩೯). ೩. ನಿರ್ಮಲವಾದ; ಸ್ವಚ್ಛವಾದ. (ನಾ). 
೪. ಬಿಳಿಯ ಬಣ್ಣ; ಬಿಳುಪು : ಪೊಡವಿಪ ಪುರಲಕ್ಷಿಗೆ . . . ಎತ್ತಿದಾ ಬೆಳ್ಗೊಡೆಗಳ 
ಸಡಗರದಂತೆ ಶುಭ್ರದ ಸಾಲುಸೆಚ್ಜೆಗಳ್ಳಡುಚಲುವಿಕೆಯ ಬೀಜಾದುವು (ಕಂನವಿ. ೬-೩೬). 
೫. ನಿರ್ಮಲತೆ; ಸ್ವಚ್ಛತೆ. [ಸಂ.] 
ಶುಭ್ರಕರ (ನಾ). ೧. ಬೆಳಕಿನ ಕಿರಣ. ೨. ಬೆಳಕಿನ ಕಿರಣಗಳುಳ್ಳವನು; ಚಂದ್ರ: 
ಶುಭ್ರಕರಶಕಲಶೋಭಿತ ಗುರುಜಟಾಮೌಳಿ . . . ಪೋಷಿಸೆಮ್ಮ (ನವಮೋ. ೧೦-೧). 
[ಸಂ.) 


ಶುಭ್ರಕರಿ 


ಶುಭ್ರಕರಿ (ನಾ). ೧. ಬಿಳಿಯ ಬಣ್ಣದ ಆನೆ; ಐರಾವತ. ೨. ಐರಾವತವನ್ನು 
ಹೊಂದಿರುವವನು; ಇಂದ್ರ : ""ಗಿರಿ ನಮುಚಿ ಬಲವೃತ್ರ ಜಂಭರಿಪುವೆನೆ ಶುಭ್ರಕರಿ 
ಪೂರ್ವದಿಗಧಿಪ ದಿವತ್ರಿದಿವ ಶಚಿಪಾಲನೆಂದರೆ ಶಕ್ರನಕ್ಕುಂ'' (ಮಂಗರಾ. ೧೨-೨). 
[ಸಂ. ಶುಭ್ರಕರಿನ್‌] 


ಶುಭ್ರಚ್ಛದ (ನಾ). ಬಿಳಿಯ ಬಣ್ಣದ ಪಕ್ಷಿ; ಹಂಸ : ""ಕಾದಂಬಕಂ ಮನಸೌಕಸಂ | 


ಶುಭ್ರಚ್ಛದಂ ಮರಾಳಂ'' (ಮಂಗರಾ. ೫೧-೭). ([ಸಂ.] 


ಶುಭ್ರವಣ್ಣ (ನಾ). ಬಿಳಿಯ ಬಣ್ಣ; ಬಿಳುಪು : ಸಣ್ಣಸೇವಗೆ ಹಾಲುಂಡೆ ಜೇನ್ಲೊಡ 


ಶುಭ್ರವಣ್ಣದುದ್ದಿನ ಸವಿಗಡುಬು . : . 
(ಕಂನವಿ. ಆ-೮೭). [ಆ ಸಂ. ಶುಭ್ರವರ್ಣ] 


ಶುಬ್ರವಸನ (ನಾ). ಬಿಳಿಯ ಸೀರೆ : ಮಿಸುಪ ಸಂಪಗೆಗಾವಿ ಸಂಧ್ಯಾವಳಿ ಚೆಲ್ವ 
ಪೊಸಶುಭ್ರವಸನವನುಟ್ಟು (ಕಂನವಿ. ೨೧-೧೮). ಸಂ.) 

ಶುಭ್ರವಸ್ಮ (ನಾ). ನಿರ್ಮಲವಾದ ಬಟ್ಟೆ : ಶುಭ್ರವಸ್ತಾಸನದಿ ಕಾಂತಿಯು 

[ಸಂ.) 

ಶುಚ್ರವಾಹನ (ನಾ). ೧. ಬಿಳಿಯ ಬಣ್ಣದ ಕುದುರೆ. ೨. ಬಿಳಿಯ ಕುದುರೆಗಳನ್ನು 
ವಾಹನವಾಗಿ ಉಳ್ಳವನು; ಅರ್ಜುನ : ಶುಭ್ರವಾಹನ ಮಯೂರಧೃಜ ಪ್ರದ್ಯುಮ್ನ 
ಬಭ್ರುವಾಹನ ಹಂಸಕೇತು ನೃಪರಿವರೈವರಭ್ರವಾಹನನಂತೆ ಸರ್ವತ್ರಗಮನದ ವರೂಢದ 
ಮಹಾವೀರರು (ಚೈಮಿಭಾ. ೩೨-೨೪). (ಸಂ.) 

ಶುಭ್ರವಿಡಿ (ಕ್ರಿ). ಶುಭ್ರತೆಯನ್ನು ಹೊಂದು; ನಿರ್ಮಲವಾಗು : ಆ ಪುರದತುಳ 
ಭಾಗ್ಯಕೀರ್ತಿಯ ನಗುತಾಗ ಗೋಪತಿಗಲುಹುವಂದದಲಿ ತಾ ಪಿರಿದಾಗಿ ಬಾಗಿಲ 
ಸೆಜ್ಜೆಯಭ್ರವ ವ್ಯಾಪಿಸಿದುವು ಶುಭ್ರವಿಡಿದು (ಕಂನವಿ. ೬-೧೩). [ಶುಭ್ರ 4 ಪಿಡಿ] 

ಶುಬ್ರಾಂಶು (ನಾ). ೧. ಬಿಳುಪಾದ ಕಿರಣಗಳುಳ್ಳವನು; ಚಂದ್ರ : ಶಿವಸುಜ್ಞಾನವೆ 
ಯೋಗಿಗಳ್ಗೆ ನಯನಂ ಚಂಡಾಂಶುಶುಭ್ರಾಂಶುಗಳ್‌ ಭವನೇತ್ರ೦ (ಸೋಮೇಶ. ೮೬). 
೨. ಕರ್ಪೂರ. (ಸಂ. 

ಶುಭ್ರಾತಪತ್ರ (ನಾ). ಬಿಳಿಯ ಬಣ್ಣದ ಕೊಡೆ; ಶ್ವೇತಚ್ಛತ್ರ : ಸ್ಮರನೃಪವರ 
ಶುಭ್ರಾತಪತ್ರಂ ವಿಯನ್ನೀರಜನಿ ಮಧ್ಕೋಲ್ಲಸತ್ಪಾಂಡುರತರಶತಪತ್ರಂ ಬೆಡಂಗಾಯ್ತು 
(ಚಂದ್ರಪು. ೮-೩೪). [ಸಂ.) 

ಶುಭ್ರಾಭ್ರ (ನಾ). ಬಿಳಿಯ ಬಣ್ಣದ ಮೋಡ : ರಜತಗಿರಿಶಿಖರಮಂ ಸಾರ್ದ 
ಶುಭ್ರಾಭ್ರದೊಳ್ಮೂಡಿದಮರೇಂದ್ರಚಾಪದಂತೆ . . . ಸೀಗುರಿ ಚೌರಿಗಳ ಸಾಲ್ಲಳೆಸೆದುವು 
(ಜೈಮಿಭಾ. ೬-೧೧); ಹಬೆಯಾಡಿಸುತ ಶುಭ್ರಾಭ್ರಚ್ಛವಿ ಮೋದಕ ಬರಲು ಮುದವಾಂ 
ತಟ್ಟವಳಂ ಹರಸುವೊಲು (ಗಣೇಶ. ೧೩-೩೩೧). (ಸಂ.] 

ಶುಬ್ರೋಪಲ (ನಾ). ಬಿಳಿಯ ಕಲ್ಲು ; ಬಳಪ : ""ಬಳಪಮದು ಶುಭ್ರೋಪಲಂ'' 

[ಸಂ.) 

ಶುರು, ಷುರು, ಸುರು, ಸುರುವ್ಧ (ನಾ). ಮೊದಲು; ಪ್ರಾರಂಭ : ಈಗ ಯಾವ 
ವಿಚಾರಕ್ಕೆ ಜಗಳ ಶುರುವಾಗಿದೆ ? (ದೂಚಿಟ್ಟ ೭೭); ಮೇಷ್ಟ್ರುಗಳು ಕಾಟಕೊಡಲು 
ಈಗಾಗಲೇ ಶುರುಮಾಡಿರುತ್ತಾರೆ (ರೂಪಸಂ. ೩೫). ಹುರು : ಆ ನೌಕರಿಗೆ ಷುರುವಿನಲ್ಲಿ 
ಲಗತ್ತಾಗಿದ್ದ ಕೆಲಸಗಳು ಈಗ ಮಾಡಲ್ಪಡುತ್ತಿರಲಿ (ಗ್ರಾಮಾಕ. ೪೪); ನೀವು ಹೊಗಳಲು 
ಷುರು ಮಾಡಿದರೆ, ಅದಕ್ಕೆ ಕೊನೆಯೆ ಇರುವುದಿಲ್ಲ (ಶೇಪ್ರಶ್ನೆ. ೩೮). ಸುರು : ಎಂಟಾಯಿತು, 
ಇನ್ನು ದಿನದ ಕೆಲಸ ಸುರುವಾಗಬೇಕು (ಅನ್ನ. ೧೯೪); ಶಿಶುವಿಗೆ ಗರ್ಭದಲ್ಲಿ ಶ್ವಾಸ 
ಸುರುವಾದಂದಿನಿಂದ ಆ ಜೀವ ಜನ್ಮಜನ್ಮಾಂತರಗಳನ್ನು ಹೊಂದಿ ಕೊನೆಗೆ . . . 
ಮುಕ್ತಿಯಲ್ಲೂ ಸಹ ವಾಯುದೇವರ ಸಂಬಂಧ ಕಡಿಯುವಂತಿಲ್ಲ (ಜಗದಾ. ೨೭೫). 
ಸುರುವ್ರು : ನಾವು ಅಲ್ಲಿಗೆ ಹೋಗುವಷ್ಟರಲ್ಲಿ ನಾಟಕ ಸುರುವು ಆಗಿಬಿಟ್ಟಿತು (ರೂಢಿ). 

ಷುರೂಹುಕುಮು = ಮೊದಲು ಕೊಟ್ಟ ಅಪ್ಪಣೆ : ಆ ಆಫೀಸರವರೇ ತಾವು 
ಇನ್ನೊಂದು ಹುದ್ದೆಯಲ್ಲಿದ್ದಾಗ್ಕೆ ಸದರೀ ಅಪೀಲಿಗೆ ಕಾರಣವಾದ ಷುರೂಹುಕುಮನ್ನು 
ಕೊಟ್ಟಿದ್ದ ಪಕ್ಷದಲ್ಲಿ (ಗ್ರಾಮಾಕ. ೯೮). 
1— ಆರ. ಶುರೂ, ಶುರೂಅ; ಹಿಂ. ಶುರೂ; ಮರಾ. ಶುರೂ, ಸುರೂ] 
ಶುರುಳಮುದು (ನಾ). ವೀಳೆಯದ ಎಲೆ ಮತ್ತು ಅಡಿಕೆ; ತಾಂಬೂಲ : ಅಂತು 


ಭೂಪಗೆ ಮುದ್ದುವೆಣ್ಣುಗಳೆಡೆಮಾಡಿದರು 


(ಗಗತಾ. ೪-೨೩). 


(ಮಂಗರಾ. ೧೦೬-೧೫). 


೮೧೪೬ 


ಶುಷ್ಕ 


ತಿರುಪಂಣ್ಮಾರಕೆ ಗ ೧೧೪ಕ್ಕಂ ಶುರುಳಮುದು ಗ ೩೮೦ ಅನ್ತು ನಿತ್ಮಗಟ್ಟಳಿ ಆರೋಗಣೆ ಗ 
೪೧೨ ವರಹ ದೀಕ್ಷೆಯ ಕಟ್ಟಳೆ (ಎಕ. x1೪, ಶ್ರೀರಂಗ. ೨೫೮-೧೦:1544). "ಚುರುಳೊಮುದು' 
ಪರಾ. (೯ ತಮಿ. ಚುರುಳಮುತು) 
ಶುಲ್ಕ (ನಾ). ೧. ಸುಂಕ; ತೆರಿಗೆ : ಶುಲ್ಕ ಮತ್ತು ದಂಡ. ಸುಂಕಗಳು ಜನರಿಗೆ 
5! ಉಪದ್ರವಪಡಿಸದಂತೆ ಅತಿಸೂಕ್ಷ್ಮವಾದ ವಿಧಿಗಳು ಕಲ್ಪಿಸಲ್ಪಟ್ಟಿದ್ದವು (ಭಾರದ. ೩೫೮). 
೨. ಕನ್ಯಾಶುಲ್ಕ; ತೆರ. ೩. ವಧುವಿಗೆ ತಂದೆ, ಗಂಡ ಮುಂತಾದವರು 
ಕೊಡುವ ಧನ ; ಸ್ತ್ರೀಧನ : ""ಸ್ತ್ರೀದ್ರವ್ಮದೊಳು ಶುಲ್ಕಮೆಂಬಾಭಿಧಾನಮಕ್ಕುಂ'' 
(ಮಂಗರಾ. ೪೩-೨೦). ೪. ವೇಶ್ಮೆಗೆ ತೆರುವ ಹಣ; ಒತ್ತೆ : ಶಾಲಾವತಿಯೊಡನೆ ಒಂದು 
ರಾತ್ರೆ ಕಳೆಯುವುದಕ್ಕೆ ಕೊಡಬೇಕಾದ ಶುಲ್ಕವನ್ನು ಎರಡುಸಾವಿರ ಚಿನ್ನದ ನಾಣ್ಮಗಳೆಂದು 
ನಿಗದಿಮಾಡಿದನು (ಹತ್ತುವ. ೧೧೦). ೫. ವ್ಯಾಪಾರಿಗೆ ದೊರೆಯುವ ಶೇಕಡ 
ರುಸುಮು; ದಳ್ಳಾಳಿ ಹಣ : ಅವನ ಶುಲ್ಕ ಎಲ್ಲರಿಗೂ ತಿಳಿದ ಹಾಗೆ ಮನೆಯ ಒಟ್ಟು 
ಬೆಲೆಯ ಮೇಲೆ ಶೇಕಡಾ ೧೦ರಷ್ಟು (ಯೋಧಪು ೩೪). ೬. ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಯಿಂದ 
ಪಡೆಯುವ ಹಣ; ಶಿಕ್ಷಣವನ್ನು ಪಡೆಯುವುದಕ್ಕಾಗಿ ವಿದ್ಯಾರ್ಥಿಯು 
ಉಪಾಧ್ಯಾಯ ಅಥವಾ ವಿದ್ಮಾಸಂಸ್ಥೆಗೆ ನೀಡುವ ಹಣ : ಎಷ್ಟು ಕಡಿಮೆ ಶುಲ್ಕ 
ತೆಗೆದುಕೊಳ್ಳುತ್ತಾರೆ ಕಾಲೇಜಿನವರು (ನನ್ನಪ. ೧೧೫); ಅನುಭವಶಾಲೆಯ ಶುಲ್ಕ 
ದುಬಾರಿಯಾದಲ್ಲಿ ರಿಯಾಯಿತಿಯಿಲ್ಲ (ಇಂಚಾಪ. ೧೦೮-೨೯). ೭. ಲಾಭ; ಗಳಿಕೆ. 
೮. ವ್ಯಾಪಾರವನ್ನು ದೃಢಪಡಿಸಲು ಕರಾರಿನಂತೆ ತೆರುವ ಮುಂಗಡ ಹಣ; 
ಸಂಚಕಾರ. (ಸಂ) 
ಶುಲ್ಪ (ನಾ). ೧. ಹುರಿ; ಹಗ್ಗ : "“ಶುಲ್ಪಂ, ವಟಾರಕ ರಜ್ಜುಃ , ವಟೀ, ತ್ರಿಗುಣಃ - 
೫ ನೇಣಿನ ಪೆಸರು. ಹುರಿ, ಹಗ್ಗ'' (೩ದ್ದಾಂತಿ. ೩೧೪). ೨. ತಾಮ್ರ :; ""ತಾಮ್ರಕಮುದುಂಬರಂ 
ಕಿಸು ಶುಲ್ಪಂ'' (ವಸ್ತುಕೋ. ೨೯-೯). ೩. ಯಜ್ಞಕಾರ್ಯ,; ಯಾಜ್ಜಿಕವಿಧಿ. (ಸಂ.] 
ಶುಶ್ರೂಷ (ನಾ). ಉಪಚಾರ; ಪರಿಚರ್ಯೆ; ಸೇವೆ : “ಶುಶ್ರೂಷಮದಿಷ್ಟಮುಪಚಾರಂ 
ಪ್ರಸಾದನಮುಪಾಸ್ತಿ ಪರಿಚರ್ಯಮೆನೆ ಸೇವೆಯಕ್ಕುಂ'' (ಮಂಗರಾ. ೮-೨೭). 
(ಸಂ. ಶುಶ್ರೂಷಾ] 
ಶುಶ್ರೂಷಣ (ನಾ). ಎ ಶುಶ್ರೂಷ : ಕಾಲಕ್ರಮದಲ್ಲಿ ಅಸೂಯಾಪ್ರಾದುರ್ಭಾವದಿಂದ 
ವರ್ಣಧರ್ಮಗಳ ವೃತ್ಕಾಸದಲ್ಲಿ ಶೂದ್ರರು ಶುಶ್ರೂಷಣವನ್ನು ಬಿಟ್ಟರು. (ಓಂದಸಾ. ೨೬೧). 
[ಸಂ.1 
ಶುಶ್ರೂಷೆ (ನಾ). ೧. ಎ ಶುಶ್ರೂಷ : ಮುನಿಮಂಡಳೀಪದಪಯೋಜಶುಶ್ರೂಷೆಯಿಂ 
ವಿದಗ್ತಜನವಲ್ಲಭಂ ಕಳೆವನಿಂತು ಪೊಟ್ರಂ ನೃಪಂ (ಕಾದಂಪೂ. ೨೨); ನಿನ್ನ ಪೆಸರು 
ನಂಬಿಯೆಂಬುದು ಇನಿತುದಿನಂ ಶುಶ್ರೂಷೆಗೆ ಸಮರ್ಥನಲ್ಲದ ಕಾರಣದಿಂ ಬಾರದಿರ್ದೆವು 
(ನಂಬರ. ೬-೯೪). ೨. ವಿಧೇಯತೆ. (ಸಂ. ಶುಶ್ರೂಷಾ] 
ಶುಶ್ರೂಚೆಗೆಯ್‌ (ಕ್ರಿ). ಸೇವೆಮಾಡು ; ಉಪಚರಿಸು; ಪರಿಚರ್ಯೆಮಾಡು : 
ವದನಂ ತೋಳ್‌ ತೊಡೆ ಪಾದಮೆಂಬಿವನಿವಂ ಶುಶ್ರೂಷೆಗೆಯ್ಕಲೈ ಲಾಭದಲಂಪಿಂ 
ನಡೆಯಲ್ಕೆ . . . ಆ ವರ್ಣಚತುಷ್ಕಮಂ ಕುಮತಿಗಳ್‌ ತತ್‌ಸ್ನಾನದೊಳ್‌ ಮುನ್ನ 
ಪುಟ್ಟಿದುವೆಂಬರ್‌ (ಆದಿಪು. ೮-೭೩). [ಶುಶ್ರೂಷೆ 1 ಕೆಯ್‌,) 
ಶುಶ್ರೂಷೆಗೆಯಿಸು (ಕ್ರಿ). ಸೇವಿಸುವಂತೆ ಮಾಡು; ಉಪಚರಿಸುವಂತೆ ಮಾಡು: 
ಗಿರಿರಾಜಂ ಗೌರಿಯನಾ ಹರಂಗೆ ಶುಶ್ರೂಷೆಗೆಯಿಸಲೊಡಗೊಂಡೊಯ್ಯಂತಿರೆ ಸತಿಯ 
ಪೆಜಗೆ . . . ಕಂಚುಕಿ ಬಂದಂ (ಕಾದಂಪೂ. ೫೧೯). [ಶುಶ್ರೂಷೆಗೆಯ್‌ + - ಇಸು) 
ಶುಷಿ (ನಾ). ೧. ಒಣಗುವಿಕೆ ; ಬತ್ತುವಿಕೆ. ೨. ನೆಲದಲ್ಲಿಯ ತೂತು, -ರಂಧ್ರ. 
[ಸಂ.) 
ಶುಷಿರ (ಗು). ೧. ತೂತುಗಳುಳ್ಳ;ರಂಧ್ರಗಳಿಂದ ಕೂಡಿದ. (ನಾ). ೨. ತೂತು; 
ಕುಳಿ: ""ನಿಮ್ನಂ, ಅಗಾಧಂ, ಗರ್ತ:, ಶ್ವಭ್ರಂ, ಶು[ಪಾಠಾಂ. ಸು)ಷಿರಂ . . . ದರಃ - ೧೫ 
ಕುಲೌ'' (ಹಲಾಯು. ೧೦೩-೨). ೩. ಕಹಳೆ, ಕೊಳಲು, ಮುಂತಾದ ರಂಧ್ರಗಳ 
ಮೂಲಕ ಊದುವ ವಾದ್ಮ. (ಸಂ. 
45 |ಶುಷ್ಕ (ಗು). ೧. ಒಣಗಿದ ; ಬಾಡಿದ : ಶುಷ್ಕಪತ್ರಂಗಳನಾದರದಿಂ ಮೇವಜಕುಲಮಂ 
ದೊರೆಕೊಳೆ ನೀಂ ಸ್ವಪ್ನಕಾಲದೊಳ್‌ ಕಂಡುದಲ್‌ೌಂ (ಅದಿಪು. ೧೫-೬೫). ೨. ಸಾರವಿಲ್ಲದ; 


20 


40 


ಶುಷ್ಕತಾರ್ಕಿಕ 


ನೀರಸವಾದ : ಹೃದಯದ ಕಾವ್ಯವು ನ್ಯಾಯಾಲಯದ ಶುಷ್ಕತರ್ಕದಲ್ಲಿ ಪ್ರವೇಶಿಸಿ 
ಬುದ್ದಿಯ ರಣಸಂಗ್ರಾಮದಲ್ಲಿ ತೊಡಗಿದಾಗ (ಪ್ರಬಂಧ. ೫೩). ೩. ಆಧಾರವಿಲ್ಲದ. 


೪. ಪ್ರಯೋಜನವಿಲ್ಲದ ; ವೃರ್ಥವಾದ. ೫. ಸಣಿಕಲಾದ; ಬಡಕಲಾದ : 


ಶುಷ್ಕತನು ಬೇತಾಳಂ ಸ್ತೂಲಶಿರನಾರ್ದು ಕುಣಿದಂ (ಅರ್ಥನೇ. ೫-೨೭). ೬. ತೋರಿಕೆಯ; 
ನಟನೆಯ. ೭. ಒರಟಾದ; ಕಠಿಣವಾದ. ಆ. ನೀರಸವಾದ; ನಿಸ್ಸಾರವಾದ; 
"ಶುಷ್ಕಪಾಂಡಿತ್ಯ' ಪರಾ. (ನಾ). ೯. ಒಣಗಿದುದು; ನೀರಸವಾದುದು. 
೧೦. ತೆಳುವಾದುದು; ಸಪೂರವಾದುದು : ಆವಾತನ ಕೆಳಗಣ ತುಟಿ . . . 
ಶುಷ್ಕವಾಗಿರೆ ಸೌಭಾಗ್ಯವಂತನು (ಸಾಮುಲ. ೧೭-೮). ([ಸಂ.) 

ಶುಷ್ಕತಾರ್ಕಿಕ (ನಾ). ನೀರಸನಾದ ತಾರ್ಕಿಕ : ಇರು ಮರುಳೆ ಶುಷ್ಕವೈಯಾಕರಣಂಗಂ 
ಶುಷ್ಕತಾರ್ಕಿಕ [ಪಾಠಾಂ. ಗ]ಂಗಂ ಬೆಳ್ಳಕ್ಕರಿಗಂಗಂ ವಿಷಯಮೆ ಕಾವ್ಯರತ್ನ್ತಮತಿಚತುರ 
ಕವಿಕದಂಬಕವಿಷಯಂ (ಅದಿಪು. ಒ. ೧-೨೩). (ಸಂ.1 

ಶುಷ್ಕಪಾಂಡಿತ್ಯ (ನಾ). ನಿಸ್ಸಾರವಾದ ವಿದ್ವತ್ತು; ನೀರಸವಾದ ಪಾಂಡಿತ್ಯ: 
ಅವನು ಶುಷ್ಕವಾಂಡಿತ್ಮಕ್ಕೆ ಮನಸೋಲದೆ, ಹೆಚ್ಚು ಪ್ರಯಾಸವಿಲ್ಲದೆ ಚೆನ್ನಾಗಿ ಕಲಿತು 
. . . ಪದಕಗಳನ್ನು ಅನಾಯಾಸವಾಗಿ ಗಳಿಸಿದ್ದನು (ಪನರು. ೩೭೦). (ಸಂ.] 

ಶುಷ್ಕವೈಯಾಕರಣ (ನಾ). ನೀರಸನಾದ ವ್ಯಾಕರಣಪಂಡಿತ: ಇರು ಮರುಳೆ 
ಶುಷ್ಕವೈಯಾಕರಣಂಗಂ ಶುಷ್ಕತಾರ್ಕಿಕಂಗಂ . . . ವಿಷಯಮೆ ಕಾವ್ಕರತ್ನಮತಿ 
ಚತುರಕವಿಕದಂಬಕವಿಷಯಂ (ಆದಿಪ ಬ. ೧-೨೩). (ಸಂ.] 

ಶುಷ್ಕಸಾಧನ (ನಾ). (ಸೌದೆ ಮುಂತಾದ) ಒಣಗಿದ ಸಾಮಗ್ರಿ; ನಿರ್ದವವಾದ 
ವಸ್ತು : ಹೋಮಾಗ್ನಿಯಂ ನಂದಿಸಲುಂ ಕುಂದಿಸಲುಮಾಯದೆ ಶುಷ್ಕಸಾಧನಂ 
[ಪಾಠಾಂ. ಸಮಿತ್ತು]ಗಳಂ ಸಂಧಿಸುವ ಕರಿಕರೇಣುಗಳುಮಂ (ಪಂಚತಂ. ೧೧೮-೧೯). ([ಸಂ.] 

ಶುಷ್ಕಷೃದಯ (ನಾ). ನೀರಸನಾದ ವ್ಯಕ್ತಿ: ಸಾಕೆನ್ನ ಮನಸೆ ನಮಗೇನಾತ್ಮತೃಪ್ತನಾ 
ಶುಷ್ಕಹೃದಯನ ಬಗೆಯ ಗೊಡವೆ ? (ಗೊಲ್ಲೊಥಾ ೩-೬೪). |ಸಂ.] 

ಶುಷ್ಕ್ಯೇಂಥನ (ನಾ). ಒಣಗಿದ ಕಟ್ಟಿಗೆ, - ಸೌದೆ: ಸಮುಚ್ಛಿನ್ನಕ್ರಿಯಾನಿವೃತ್ತಿಧ್ಯಾನ 
ಪರಿಣತೆಯಿನಘಾತಿಚತುಷ್ಕಶುಷ್ಕೇಂಧನಪಾವಕನಾಗಲೊಡಂ (ಸುಕುಮಾ. ೯-೧ವ). [೫ಂ.) 

ಶುಷ್ಕ (ನಾ). ೧. ಶಕ್ತಿ; ಪರಾಕ್ರಮ. ೨. ಕಾಂತಿ; ತೇಜಸ್ಸು. ೩. ಸೂರ್ಯ. 
೪. ಅಗ್ನಿ. ೫. ಗಾಳಿ; ವಾಯು. ೬. ಪಕ್ಷಿ. (ಸಂ. 

ಶೂಕ (ನಾ). ೧. ಧಾನ್ಮದ ಮೇಲಿನ ಊಬು; ಸುಂಕು : ""ಕಿಂಶಾರು ಶೂಕಮದು'' 
(ಪಾರೋ. ೯೫-೨೨). ೨. (ಧಾನ್ಯ, ಆಯುಧ ಮುಂತಾದುವುಗಳ) ಚೂಪಾದ 
ತುದಿ, - ಮೊನೆ : ಲಸಿತದಿವ್ಕೋನ್ನತಶರೀರಂ ನಿಸಿತಶೂಲದ ಶೂಕನಿಹತಿಗೆ ಕುಷಿಯದೇ 
(ಬಹಪು. ೩೯-೬೪). ೩. ಕರುಣೆ; ದಯೆ: ""ಅನುಕ್ರೋಶಃ. ಕೃಪಾ, ಶೂಕಂ, ದಯಾ, 
ಕರುಣಾ. ಘೃಣಾ - ಈ ೬ ಕರುಣಂ'' (ಹಲಾಯು. ೧೨೧-೩೯). ೪. (ಕೀಟಗಳ) 
ಬಿರುಸಾದ ಕೂದಲು, ಮೊನಚಾದ ಕೊಂಡಿ ಮುಂತಾದುವು : "ಶೂಕಕೀಟ' 
ಪರಾ. ೫. ಬಿರುಸು ಕೂದಲುಗಳುಳ್ಳ ಕೀಟ. [ಸಂ] 

ಶೂಕಕೀಟ (ನಾ). ೧. ಮೈತುಂಬ ಬಿರುಸಾದ ಕೂದಲಿರುವ ಹುಳು; 
ಕಂಬಳಿಹುಳು. ೨. ಕೊಂಡಿಯಿರುವ ಕಣಜ , ಚೇಳು ಮುಂತಾದ ಕೀಟ : 
"`ವೃತ್ಚಿಕಃ , ಶೂಕಕೀಟಃ - ೨ ಕೊಂಡೀವಿಷದ ಚೇಳು, ಕರಿಚೇಳು, ಖಣಜದ ಹುಳುವಿಗೂ 

[ಸಂ.] 

ಶೂಕಥಾನ್ಯ (ನಾ). ಊಬುಸಹಿತವಾದ ಕಾಳು; ಧಾನ್ಯ : "' ಶಾಲಿ]ಸ್ತಂಬಕರಿ 
ಪ್ರಭೃತಿ ಶೂಕಧಾನ್ಮಮದಕ್ಕುಂ'' (ಮ್ತುಕೋ. ೯ ೨೨). ಸಂ.) 

ಶೂತರ (ನಾ). ಹಂದಿ: ವರಾಹ: ತರುಣಿ ಮಿಂಡಾಟಿಕೆಯೊಳಾರ್ಜಿಸಿದುರು 
ಮಹಾವಿತ್ತದಲಿ ಜೀವಿಪ ಪುರುಷನ... . ನೆರಳ ತುಳಿದಡೆ ಜನ್ಮಜನ್ಮಾಂತರದಿ ಶೂಕರಜನ್ಮ 


ಹೆಸರು'” (ಸಿದ್ಧಾಂತಿ. ೧೫೭). 


ಅಂಬಿಕಾ. ೪೭-೬೨); ಮೆಕರರಾಶಿಗೆ ಗುರು ಬಂದರೆ ಶೊಕರಗೆ ಏನು ? (ಗಾದ). ([ಸಂ.) 
ಶೂಕಲ, ಶೂಕಳ (ನಾ). ತುಂಟ ಕುದುರೆ; ದುಷ್ಟಾಶ್ವ : ಶೂಕಲ (ಪಾಠಾಂ. 


ಸೂಕಳ)ಮಲ್ತಿದು ಸಕಲಗುಣಾಕರಮೆನೆ ಜನಕಮುಖವಿಲೋಕನದಿಂದುದ್ರೇಕಮನುಲ್‌ದಿರೆ 
ವಾಹಕರಾ ಕುಟಿಳಾಶ್ವಕ್ಕೆ ಖರಖಲೀನಮನಿಟ್ಟರ್‌ (ಪಂರಾಮಾ. ೪-೧೧೪). ಶೂಕಳ: 
""ಶೂ[ಪಾಣಾಂ. ಸೂ]ಕಳನೆಂಬುದು ಸಿಲುಕುಗುದಿರೆ'' (ಹಲಾಯು. ೭೨-೨೮೬). [ಸಂ.] 


೮೧೪೭ 


10 
15 
20 


25 


| 
| 
30 
35 
40 
45 


ಶೂಕಲಾಶ್ಚ (ನಾ). ವ 


ಶೂದ್ರಕ (ನಾ). 


ಶೂದ್ರವಾಡ 


ಶೂನ್ಯ 


ಶೂಕಲ: ಪೊಲಕಾಲೊಳ್‌ ನಡೆವ ಶೂಕಲಾಶ್ವಮಂ 
ಬೇಗದಿಂ ಬೆಂಗೆವಾಯ್ತು ರಾಘೆಯೊಳೌಂಕಿ ವಾಘೆಯೊಳ್‌ ನಿಲಿಸಿ . . . ನಡೆತಂದು 
[ಸಂ.) 


(ಗಿರಿಕ. ೨-೧೦೫ ವ). 


ಶೂಕಶಿಂಬಿ (ನಾ). ಒಂದು ಬಗೆಯ ಸಸ ; ನಸುಗುನ್ನಿ ಗಿಡ : ""ಆತ್ಮಗುಪ್ತಾ 


. ೬ ಶೂಕಶಿಂಬಿಃ .. . ಮರ್ಕಟೀ - ೯ ನಸುಗುನ್ನೀಗಿಡ'' (ಸದ್ದಾಂತಿ. ೧೩೨). 


(೫೦. ಶೂಕಶಿಂಬೀ) 
ಶೂಕಳ `ಶೂಕಲ' ನೋ. 
ಶೂದ್ರ (ನಾ). ೧. ಚತುರ್ವರ್ಣಗಳಲ್ಲಿ ನಾಲ್ಕನೆಯದು : ಶೂದ್ರಗಣದ 
ಮದುವೆಯೊಳೊನ್ನಂ ಪ್ರಾಯಶ್ಚಿತ್ತನಿಮಿತ್ತದೊಳಾಯದ ಪಣಮುಂ 


ಪರ್ಗ್ಗೆಅ'ಗಾಯಮಿದೆನ್ನೊಸದು(ಸೆದು) ಕೊಟ್ಟೊರೀ ದ್ವಿಜಮುಖ್ಯ್ಕರ್‌ «ಕಣ. ॥. 


೪-೮ ; 9-8). ೨. ಚತುರ್ವರ್ಣಗಳಲ್ಲಿ ನಾಲ್ಕನೆಯ ವರ್ಗದವನು; 
ಚತುರ್ವರ್ಣೀಯ : ಕ್ಷಶ್ರಿಯರ್ಗೆ ಸತ್ಕಾದಿಗಳುಮಂ . . . ಶುಶ್ರೂಷಾದಿಯಂ 


ಶೂದ್ರಂಗೆ ವರ್ತನಂ ಮಾಡಿ (ಚಾವೂಂಪು ೩೬): ಹಾರುವರೆಲ್ಲರೂ ನೆರೆದು ಶೂದ್ರನ 
ಹಾರುವನ ಮಾಡುವಲ್ಲಿ ನಂದಿಮುಖವಲ್ಲದೆ ಮಾಡಲಾಗದು (ಬಸವ. ೬೧೪); 
ನಿಖಳವೈಶ್ಶವ್ರಜ ಘನೋರುಗಳಿಂದ ಶೂದ್ರರು ಪಾದಪದ್ಮದಲಿ . . . ಜನಿಸಿದರು 
(ಕುವ್ಕಾಸ. ೯-೨೨). ೩. ರತ್ನಗಳಲ್ಲಿ ಒಂದು ಬಗೆ : ಪೊಳೆವುದರಿಸಿನದ ಬಣ್ಣವನಾಂತು 
ಮಿಸುನಿಯೊಲು ತೊಳಪುದದು ವೈಶ್ಮಜಾತಿಯು ಸಾಣೆ [ವಿಡಿ]ದಲಗಿನೊಳುಗಾಂತಿ 
ಯಂದಮೆಳೆಗಪ್ಪು ಮೆರೆದಿರೆ ಶೂದ್ರಚಾತಿಯಂಬರು (ರಶ್ಮಶಾ. ೩-೯). "ವೈಶ್ಯ' ಪರಾ. 
೪. ಹಾವುಗಳಲ್ಲಿ ಒಂದು ಬಗೆ : ಅಡವಿ ನೀರು ಕಲ್ಲುಸಂಧಿ ಯಿ ಸ್ತಾನದಲ್ಲಿ 
(ಸರ್ಪ)ಯಿರುವದು ಶೂದ್ರಜಾತಿ (ಎಷಚಿ. ಇ ೨). [ಸಂ.) 

೧. ಒಬ್ಬಾತನ ಹೆಸರು : ನಾಗಮ್ಮನೀ ಶೂದ್ರಕನ್‌ 
ಪೆರ್ಮ್ಮಕ್ಕಿ ಮೇಗಿರ ಪತ್ತೊನ್ಹಿದೊಡೆ ಕಾದು ರಣಸಾಗರನ್ವರಿಯಾರಂ ಕೊಟ್ಟನ್‌ 
(ಸೌಇಇ. 1% - 1, ೩೯೨-೫; 8ನೆಯ ಶತ); ಪಾದಪದ್ಮಂಗಳನೊತ್ತುತ್ತಿರಲು ಶೂದ್ರಕನೃಪತಿ 
ಸುಖಾಸೀನನಾಗಿರ್ದನಾಗಳ್‌ (ಕಾದಂಪೂ. 60). ೨. "ಮೃಚ್ಛಕಟಿಕಾ' ಎಂಬ ಸಂಸ್ಕೃತ 
ನಾಟಕದ ಕರ್ತೃವಿನ ಹೆಸರು. ೩. ಒಂದನೆಯ ಗುಣವರ್ಮನು ರಚಿಸಿದ 
ಒಂದು ಚಂಪೂಕಾವ್ಮದ ಹೆಸರು. (ಸಂ. 


ಶೂದ್ರತ್ವ (ನಾ).ಶೂದ್ರನ ಸ್ಥಿತಿ ; ಶೂದ್ರತನ : ಜಾತಿಶೂದ್ರತ್ವದ ಪರೇತವಿಮುಕ್ತಿ 


ಯಾಚರಣೆಯೊಳಲಾ ಬಹುದು (ಬಸಪು. ೫೫-೪೨). ([ಸಂ.) 

(ನಾ). ಶೂದ್ರರು ವಾಸಿಸುವ ಸ್ವಳ : ಈ ಗ್ರಾಮ 
ಶೂದ್ರವಾಡವಾಗಿದ್ದುದನೂ ಅಘ್ರಾರವ ಮಾಡಿ (ಮೈಲರಿ. ೧೯೪೦, ೩೫-೬; ಸು. 15ನೆಯ ಶತ); 
ಶೂದ್ರವಾಡದ ಗೊರು ಗದ್ದೆಗ್ರಾಮದ ವಳಗಣ ಮಠವ ಹೊಂದಿದ ಹೊಳೆಹೊದ್ದಿನ 


ಸ್ತಳ ೧ (ಮೈಲರಿ. ೧೯೩೩, ೨೮-೨೮; 1630). (ಶೂದ್ರ 1 ಬಾಡ] 


ಶೂದ್ರಿ (ನಾ). ಶೂದ್ರಜಾತಿಯ ಹೆಂಗಸು : ರಾಯರೆಂಬವರಿಲ್ಲಲಾ ಸ್ವಾಧ್ಯಾಯ 


ಕೆಟ್ಟುದು ಮುಟ್ಟಿದರುಪಾಧ್ಮಾಯರನು ಶೂದ್ರಿಯರು ಸೆಳೆದರು ಮೌಂಜಿಮೇಖಲೆಯ 
[ಸಂ. ಶೂದ್ರೀ] 


(ಕುವ್ಮಾಅ. ೧೮೯). 


ಶೂದ್ರಿತಿ (ನಾ). ಎ ಶೂದ್ರಿ : ಶೂದ್ರಿತಿ ಸಹವಾಗಿ ಈ ಹದಿಮೂರು ಮಂದಿ ಊಯಾ 


. ಪಾರಿಪತ್ಕವ ಮಾಡಿ ನಡಸಿಯರು (ಎಕ. ೪॥, ತೀರ್ಥಹ. ೩೩-೭೨; ಸು. 1430); 
ಮಾನುಷಯೋನಿಯಲಿ ಶೂದ್ರಿತಿಗೆ ಜನಿಸೆನು (ಸಂಭವ. ೧೪-೧೮) ; ಕತ್ರಿಯಿತಿ, ಒಕ್ಕಲಿಗಿತಿ, 
ಶೂದ್ರಿತಿ (ಶಬ್ದಾನು. ೧೯೧ ಪ್ರಯೋ).. [ಶೂದ್ರ 1 - ಇತಿ (ಆ - ಇತ್ತಿ)] 


ಶೂದ್ರೆ (ನಾ). ಎ ಶೂದ್ರಿ. (ಸಂ ಶೂದ್ರಾ) 
ಶೂನ್ಯ (ಗು). ೧. ಖಾಲಿಯಾದ; ಬರಿದಾದ. ೨. ಇಲ್ಲದ; ವಿಹೀನವಾದ : 


“ಶೂನ್ಶಶೀರ್ಷ' ಪರಾ. ೩. ಅರ್ಥಹೀನವಾದ ; ಅರ್ಥವಿಲ್ಲದ. ೪. ಏಕಾಂಗಿ 
ಯಾದ ; ಒಂಟಿಯಾದ. ೫. ಹಾಳಾದ ; ನಶಿಸಿದ : (0. (ನಾ). 
೬. ಬರಿದಾದುದು; ಇಲ್ಲವಾದುದು;ರಿಕ್ತವಾದುದು : ಅಲಕಂ ಮಂದಾರಶೂನ್ಮಂ 
ಕದಪು ಮಕರಿಕಾಪತ್ರಶೂನ್ಮಂ ಲಲಾಟಂ ತಿಲಕಾಲಂಕಾರಶೂನ್ಯಂ (ಅದಿಪು. ೩-೧೩) ; ಎನಗೆ 
ಮನಮಿಂದು ಶೂನ್ಮಂ ಮನೆ ಶೂನ್ಮಂ ಬೀಡು ಶೂನ್ಮಮಾದುದು ಸಕಲಾವನಿ ಶೂನ್ಮಮಾಯ್ತು 


ಶೂನ್ಯಗಾರ 


ದುಶ್ಶಾಸನನಿಲ್ಲದೆ ಕರ್ಣನಿಲ್ಲದೆ (ಗದಾಯು. ೩-೬೯); ವನಮಿಂದು ಶೂನ್ಮಂ . . . ಎನ್ನಯ 
ರಾಜ್ಯಮುಮಿಂದು ಶೂನ್ಮಮೇ (ಅರ್ಥನೇ. ೫-೫೨). ೭. ನಿರ್ಜನವಾದ ಪ್ರದೇಶ; 
ಬಯಲು: ಶೂನ್ಮಮನೆ ಪಿಡಿದೆಳಸಿ ಬೋಳ್ಕೆಸಿದನ್‌ ಲಲ್ಲೆಗೈಯುತೆ ಕುಮಾರನಾ 
ಮುದ್ದುವೆಸರಂ ಮೆಲ್ಲನುಚ್ಚೆರಿಸಿ (ಶ್ರೀರಾಮಾ. ೧೦೦-೧೧). ೮. ಆಕಾಶ ; ಗಗನ : ಅದು 
ಆ ಪರಮದ ಪೀಠದಿನ್‌. ಶೂನ್ಮಕ್ಕೆ ಬೀಸಿ ಎಸೆದಪುದು ಅವನನ್‌ (ಬದ್ಧಪ್ರ. ೪೮-೧೦೪೩). 
೯. ವಸ್ತುವಲ್ಲದುದು : ಸತ್‌ ಅಸತ್ತೂ ಆಗಲಾರದು. ಶೂನ್ಮದಿಂದ ವಸ್ತುವಾಗಲಾರದು. 
ಇರುವ ವಸ್ತು ಶೂನ್ಮಸ್ವರೂಪವನ್ನೂ ತಾಳಲಾರದು (ಜಕ್ತಾರ. ೯ ಎಂಕೆ. ೧೦. ಮಾಟ; 
ಮಾಯ : ಪೀಡಾಪರಿಹಾರಾರ್ಥವಾಗಿ ಮೃತ್ಮುಂಜಯಜಪ . . . ಶೂನ್ಮವನ್ನು 
ಹಿಂತಿರುಗಿಸುವ ಪ್ರತೀಕಾರ. ಇವುಗಳೆಲ್ಲವನ್ನೂ ಮಾಡಿ ಮುಗಿಸಿದರು (ಮುಸುಗ. ೧೪೭). 
೧೧. (ವ್ಕಾಕ)] ಬಿಂದು; ಅನುಸ್ವಾರ : ಬಿಂದು ಮುತ್ತಂ ಪೋಲ್ತು ಸೊನ್ನೆಯಂತೆ 
ಬಟ್ಟಿತ್ತಾಗಿರ್ಪುದಲ್‌ಂ ಶೂನ್ಮಶಬ್ದ೦ (ಶಮದ. ೧೧ ವೃತ್ತಿ. ೧೨. [ಗಣಿತ] ಸೊನ್ನೆ ; 
ಗಗನಂ ಶೂನ್ಮಾಂಬರಂ ಖಂ . . . ಬಿಂದುವಿನ ನಾಮ (ವೃವಹಾ.೧೦-೧೦). ೧೩. [ಯೋಗ] 
ಪ್ರಾಣಾಯಾಮದ ಏಳು ಬಗೆಗಳಲ್ಲಿ ಒಂದು : ""ಓಸರಿಸಿ ನಡೆಯದಿರೆ 
ಶೂನ್ಮಮಕ್ಕು'' (ಮಂಗರಾ. ೧೬ -೧೪); ರೇಚಕ ಪೂರಕ . . . ಶೂನ್ಮ ಉತ್ಕಾಂತಿ ಎಂಬ 
ಸಪ್ತಪ್ರಾಣಾಯಾಮಲಕ್ಷಣಂಗಳುಂ (ಎವ. ೧೩೩). ೧೪. [ಬೌದ್ಧ] ದಕ್ಷಿಣಭಾರತದ 
ಬೌದ್ದತತ್ತಜ್ಞಾನಿ ನಾಗಾರ್ಜುನನು ಬೋಧಿಸಿದ ಒಂದು ವಾದ; 
೫ ದುಃಖ, ಜೀವ ಮತ್ತು ನಿರ್ವಾಣ ಎಂಬುವು ಪಾರಮಾರ್ಥಿಕವಲ್ಲವೆಂದು 
ಈ ವಾದ ಸಾರುತ್ತದೆ : ಶೂನ್ಯವೆಂದರೆ ಒಂದು ಪದಾರ್ಥವನ್ನು ಎವರಿಸಬಹುದಾದ 
ನಾಲ್ಕು ಕಲ್ಪಗಳಿಗೆ ಗೋಚೆರವಲ್ಲದಿರುವುದು (ಭಾತತ್ತ. ೨೦೭). ೧೫. [ವೀಶೈ] 


೮೧೪೮ 


ಆಕಾರವಿಲ್ಲದುದು; ನಿರವಯ; ಬಯಲು : ವಾರಿ ಬಲಿದು ವಾರಿಕಲ್ಲಾದಂತೆ |20 


ಶೂನ್ಮವೇ ಸ್ವಯಂಭುವಾಯಿತ್ತು (ಅವಚಂ. ೧೬೫-೭೪೬). ೧೬. ದಿವೃಸಾಕ್ಸಾತ್ಕಾರ ; 
ಮೋಕ್ಷ : ಶೂನ್ಮ ಎಂಬ ಮಾತನ್ನು . . . ಸಾಧಕನಿಗೆ ಅಂತ್ಯದಲ್ಲಿ ಒದಗುವ ಬ್ರಹ್ಮ 
ಸಾಕ್ಷಾತ್ಕಾರ ಎಂಬ ಅರ್ಥದಲ್ಲಿ, ಆ ಸಾಕ್ಷಾತ್ಕಾರದ ಅನುಭವ ಎಂಬ ಅರ್ಥದಲ್ಲಿ 
ಉಪಯೋಗಿಸಲಾಗಿದೆ (ಶೂನ್ಮಕು. ೨೯). ೧೭. [ನಾಟ್ಕ] ಇಪ್ಪತ್ತು ವಿಧವಾದ 
ಸಂಚಾರಿಭಾವದ ನೋಟಗಳಲ್ಲಿ ಒಂದು; £ "“ಚಲಿಸದೆ ನೋಡುವ 
ಪದಾರ್ಥದ ಅರಿವಿಲ್ಲದಂತೆ ಮಬ್ಬಾದ ಸಮದೃಷ್ಟಿಯಿಂದ ನೋಡುವುದು'' 
(ಲಾಸ್ಕರಂ. ೨೬೯ ಗದ್ಯಾನುವಾದ : ಚಲನಮನೊಂದದೆ ಸಮಪುಟವಲಸದೆ ನಿಂದಾಲಿಯಾಗಿ 
ದೂಸರವರ್ಣದೊಳೊಲವಿಂ ನೋಡಲ್‌ ಕುಜುಪಂ ನೆಲೆಗೊಳ್ಳದ ನೋಟಮದುವೆ 
ಶೂನ್ಮಮೆನಿಕ್ಕುಂ (ಲಾಸ್ಕರಂ. ೩-೨೬). 


ಶೂನ್ಯದ ಬೊಂಬೆ ಎ ಮಾಂತ್ರಿಕನು ನಾಶಪಡಿಸಬೇಕೆಂದಿರುವ, ಮನುಷ್ಮನ |30 


(ಮಣ್ಣಿನ) ಪ್ರತಿಕೃತಿ : (0... ಸಂ) 

ಶೂನೃಗಾರ (ನಾ). ಮಾಟಮಾಡುವವನು; ಮಾಂತ್ರಿಕ 
ಪರಾ. (ಶೂನ್ಮ 3- - ಗಾರ (ಆ - ಕಾಅ)] 

ಶೂನ್ಯಗಾರ್ತಿ (ನಾ). ಮಾಟ ಮಾಡುವವಳು : (8. 

[ಶೂನ್ಮಗಾರ + - ತಿ (ಆ-ಇತ್ತಿ)) 

ಶೂನ್ಯತತ್ತ್ವ, (ನಾ). ಬ್ರಹ್ಮಸಾಕ್ಪಾತ್ಕಾರದ ತತ್ತ್ವ : ಅದರ ಕೆಳಗಣ ಮನೆಯ ನಾಳ 
ಅಲ್ಲಿ ನ್ಯಾಸವಾದ ಕ್ಷಕಾರವೆ ಶೂನೃತತ್ತ್ವ . (ಉದ್ದವಾ. ೮-೪).  (ಸಂ.] 

ಶೂನೃತೆ (ನಾ). ಬರಿದಾದುದು; ರಿಕ್ತವಾದುದು : ಇಲ್ಲಿ ಸತ್ತ್ವಾಸತ್ತ್ವ. . . 
ಕಾರಣತ್ವಾ ಕಾರಣತ್ವ ಮೊದಲಾದ ಸರ್ವಪ್ರಕಾರದಿಂದಲೂ ನಿರ್ಣಯಿಸಲಶಕ್ಕವಾದುದೇ 
ಶೂನ್ಶತೆ, ಮಿಥೈ, ಮಾಯೆ (ಒಂದಸಾ. ೨೦). (ಸೆಂ. ಶೂನ್ಮತಾ। 

ಶೂನೃದೃಷ್ಟಿ (ನಾ). ಅರ್ಥಹೀನವಾದ ನೋಟ, - ದೃಷ್ಟಿ : ರಾಮಸಿಂಗ್‌ 
ಸ್ವಲ್ಪ ಆಶ್ಚರ್ಯದಿಂದ ಬಿಡುಗಣ್ಣಾಗಿ ಶೂನ್ಮದೃಷ್ಟಿಯಿಂದ ನೋಡುತ್ತಾನೆ 
(ವೀರಯೋ. ೨೮).  [ಸಂ.| 

ಶೂನೃದೈವತ (ನಾ). [ಜ್ಯೋತಿ] ದೈವಬಲವಿಲ್ಲದವನು : ಬಲವದ್ಮೃಂಹಧರ್ಮ 


ನ "ಶೂನ್ಮಗಾರ್ತಿ ಕೆ 


ಮಾರ್ಗತತ್ವರನೆನಿಕುಂ ವಿಹೀನಬಲರೆಲ್ಲರುಮಾಗಿರೆ ಶೂನ್ಮದೈವತಂ (ಬಾತತಿ. ೧೭-೩). |45 


[ಸಂ.] 


35 


ಶೂರ 


ಶೂನೃಪೀಠ (ನಾ). [ವೀಶೈ] ಶಿವಧರ್ಮತತ್ತ್ವವನ್ನು ತಿಳಿಸುವ ಪೀಠ 
“"ಶೂನ್ಮಪೀಠ - ಶಿವಧರ್ಮವನ್ನು ಬೋಧಿಸುವ ಪೀಠ'' (ಶರಸಾ. ೨೪-೭). [ಸಂ] 

ಶೂನ್ಯಮಾಸ (ನಾ). ಧನುರ್ಮಾಸ : ಶೂನ್ಮಮಾಸದಲ್ಲಿ ಶುಭಕಾರ್ಯಗಳನ್ನು 
ಮಾಡುವುದಿಲ್ಲ (ರೂಢಿ)... [ಸಂ.] 

ಶೂನ್ಯಲಿಂಗ (ನಾ). [ವೀಶೈ] ಬಯಲೇ ರೂಪವಾಗಿರುವ ಶಿವಲಿಂಗ : ಆದಿ 
ಅನಾದಿಯ ಮೇಲಣ ಜ್ಕೋತಿರ್ಮಯವಪ್ಪ ಶೂನ್ಮಲಿಂಗಮಂ ಬೆರಸಿ ಭಿನ್ನವಿಲ್ಲದಿರ್ಪ 
ಆಚರಣೆಯ ವೀರಮಾಹೇಶ್ವರ ಬಲ್ಲನಲ್ಲದೆ ಅಜ್ಞಾನಿ ಬಾಯಿಬಡಿಕರವರೆತ್ತ ಬಲ್ಲರಯ್ಕ 
(ಘನವ. ೪೬-೪೧). "ಆಕಾಶಲಿಂಗ' ಪರಾ. (ಸಂ.) 

ಶೂನ್ಯವಾದ (ನಾ). [ಬೌದ್ಧ] ಎಲ್ಲವೂ ಶೂನ್ಮವೆಂಬ ವಾದ ; ನಿರೀಶ್ವರ 
ವಾದ; ನಾಸ್ತಿಕವಾದ : ಶೂನ್ಕವಾದಪ್ರಕಾಶನಪರನಾವುದಂತರ್‌ಬಹೀರೂಪದಿಂ 
ಎಶದ ದರ್ಶನಾವಗಮ್ಮಮದೆಲ್ಲಮಸತ್ಕಾವಭಾಸಿಯೆಂತು ಮರುಮರೀಚಿಕಾ ಸ್ವಷ್ನೇಂದ್ರ 
ಜಾಲಾದಿಗಳೊಳ್‌ . . . ಜೀವಮೆಂಬುದೆಲ್ಲಿತ್ತು (ಆದಿಪು. ೨-೯ ವ). [ಸಂ.1 

ಶೂನ್ಯವಾದಿ (ನಾ). [ಬೌದ್ದ] ಶೂನ್ಮವಾದವನ್ನು ಪ್ರತಿಪಾದಿಸುವವನು ; 
ನಿರೀಶ್ವರವಾದಿ ; ನಾಸ್ತಿಕ : ಮಿಢ್ಕಾಜ್ಞಾನಿಗಳು ಶೂನ್ಮವಾದಿಗಳೊಂದು 
ದಿವಸಮಜಿತಂಜಯನೊಡನೆ ಪೋಗಿ ಯ(ಚಾವುಂಪು. ೨೧) ; ನಿಮ್ಮಡಿ ನೀವಿಂತು 
ವಿಪರೀತಗ್ರಹಣಂಗೆಯ್ದು ಶೂನ್ಮವಾದಿಗಳಾಗಿರಲಾಗದು (ಪಂಚತಂ. ೨೧೩ ೧೪). 

[ಸಂ ಶೂನ್ಮವಾದಿನ್‌] 

ಶೂನ್ಯಶೀರ್ಷ (ನಾ). ಏನನ್ನೂ ಧರಿಸಿರದ ತಲೆ; ಬರಿದಾದ ಅಗ್ರಭಾಗ : 
ಮಣಲ ಲಿಂಗದ ಮಸ್ತಕಾಗ್ರದ ಪುಷ್ಪಮಂಜರಿ ಮಾಣದಾಕ್ಷಣಮೆ ತಳ್ತಡರ್ದಾ ಕಿರಾತನ 
ಮಂಡೆಯಲ್ಲಿರೆ ಕಂಡು . . . ಮಗುಳ್ದೀಕ್ಷಿಸುತ್ತಣಿಯರಂ ಬಿಡದಿತ್ತ ಲಿಂಗದ 
ಶೂನ್ಮಶೀರ್ಷಮನರ್ಜುನಂ (ಶಬಶಂ. ೪-೧೦೮). (ಸಂ.] 

ಶೂನ್ಯಸಂಪಾದನೆ (ನಾ). [ವೀಶೈ] ಶಿವಶರಣ-ಶರಣೆಯರ ವಚನಗಳನ್ನು 
ಸಂದರ್ಭೋಚಿತವಾಗಿ ಜೋಡಿಸಿ ಬರೆದ ವೀರಶೈವಸಾಹಿತ್ಯದ ಒಂದು ಸಂಕಲನ 
ಗ್ರಂಥ : "ಶೂನ್ಮಸಂಪಾದನೆ' ಎಂಬುದು ವೀರಶೈವರಿಗೆ ಅತ್ಮಂತ ಪವಿತ್ರವಾದ 
ಗ್ರಂಥಗಳಲ್ಲೊಂದು (ಶೂನ್ಮಕು. ೧. ಹಿನ್ನೆಲೆ); ಶೂನ್ಮಸಂಪಾದನೆಯಲ್ಲಿ ಮೋಳಿಗೆಯ 
ಮಾರಯ್ಕಗಳ ಸಂಪಾದನೆಯನ್ನೂ ವಿವರಿಸಿದ್ದಾರೆ (ಮೋಳಮಾ. ೫೧ ಪ್ರಸ್ತಾವನೆ). 

(೫6. ಶೂನ್ಮಸಂಪಾದನ) 

ಶೂನ್ಯಸಿಂಹಾಸನ (ನಾ). ೧. ಎ ಶೂನ್ಮಪೀಠ. ೨. ಅನುಭವಮಂಟಪದ 
ಅಧ್ಯಕ್ಷಪೀಠ : ಶೂನ್ಮಸಿಂಹಾಸನವೆನ್ನುವುದು ಕೇವಲ ಭೌತಿಕಪೀಠವಲ್ಲ, ಅದೊಂದು 
ಪದವಿಯೂ ಹೌದು (ಶೂನ್ಮಕು. ೧೪೫). (ಸಂ.] 

ಶೂನ್ಯಾಧ್ವ (ನಾ). ೧. ಆಕಾಶಮಾರ್ಗ; ನಭೋಮಾರ್ಗ. ೨. ಮಾಟ ಮಾಡಿದ 
ವಸ್ತುಗಳನ್ನಿರಿಸಿದ ದಾರಿ. ೧, ೨: ಕುಮಂತ್ರಜಪಮಂ ತದ್ವೇಷದಿಂ ಮಾಡೆ 
ಕೋಮಳೆ ಶೂನ್ಮಾಧ್ವ್ಯಮನೈೆದೆ ದಾಂಟಿ ನಿಜಪಾದಂ ಪೋಗೆ ಮೈಗಂದಿ ಬಿಳ್ತಳಿದಂ. .. 
ಭಾಸ್ಕರಂ (ರಾಜಶೇ. ೧೩-೩೨). [ಸಂ. ಶೂನ್ಮಾಧ್ವನ್‌] 

ಶೂನ್ಯಾಲಯ (ನಾ). ಯಾರೂ ವಾಸವಿರದ ಮನೆ; ಬರಿದಾದ ಮನೆ: ಹೇಳಲೇನು 
ಸಮುದ್ರವಿಭವವನೇಳಿಸುವ ಪಾಳೆಯದ ಸಿರಿ ಶೂನ್ಮಾಲಯಕೆ ಜೋಡಿಸಿತಲೈ 


(ಕುವ್ಮಾಗೆ. ೪-೧೮). [ಸಂ.) 
ಶೂನ್ಯಾಸನ (ನಾ). ಏಕಾಂತಸ್ಥಾನ : ನಮ್ಮಯ ನಗರಿ ಶೂನ್ಮಾಸನದಲಿಹುದು 
(ಕುವ್ಮಾಆ.೧೫-೨೮). [ಸಂ.] 


ಶೂರ (ಗು). ೧. ಕಲಿತನದಿಂದ ಕೂಡಿದ; ಸಾಮರ್ಥ್ಯವುಳ್ಳ : ಶೂರ ಪದಾತಿ 
ಮುಂದೆ ಘಟೆ ಪಿಂದೆ ರಥಂ ನಡುವಿರ್ಕೆಲಂಗಳೊಳ್‌ ಸಾರ ಹಯೋತ್ಕರಂ ನೆರೆದು ನಿಲ್ವಿನ 
(ಶಾಂತಿಪು ೩-೧೧೪); ಶೂರಜೋದರ ಮೇಲುವಾಯಿದು ವೀರಸಿರಿ ಬಿಗಿಯಪ್ಪೆ (ಕುವ್ಮಾಭೀ. 
೪-೮೭). (ನಾ). ೨. ಕಲಿ; ವೀರ : ದಾನಿಯುಮಂ ಶೂರನುಮಂ ತಾನೆಚ್ಚಲೌಕುಂ 
ಗದಾನಿಲಂ ಮೂರ್ಛಿತನಂ (ಗದಾಯು. ೮-೩೩). ೩. ಸಿಂಹ. ೪. ವರಾಹ; ಹಂದಿ. 
೫. ಸೂರ್ಯ. ೬. ಶಾಲವೃಕ್ಷ. ೭. ಎಕ್ಕದ ಮರ. ೮. ನಾಯಿ. ೯. ಹುಂಜ. 
೧೦. ಶ್ರೀಕೃಷ್ಣನ ತಾತನಾದ ಒಬ್ಬ ಯಾದವನ ಹೆಸರು; ಶೂರಸೇನ. (ಸಂ. 


ಶೂರಣ ೮೧೪೯ ಶೂಲಾರೋಹಣ 


ಶೂರಣ (ನಾ). ಒಂದು ಬಗೆಯ ಗೆಡ್ಡೆ ; ಸುವರ್ಣಗೆಡ್ಡೆ ; "ಸೂರಣ'' | ಗೋಮೂತ್ರಿಕೆ ಪುಷ್ಕರಮರ್ಧಭ್ರಮಣಸರ್ವತೋಭದ್ರಂಗಳ್‌ (ಕಾವ್ಮಾವ. ೫೬೯). 
(ಪಂಡಿತ. ೨೩೧). (ಸಂ.| ೧೨. [ಜೋತಿ] ಇಪ್ಪತ್ತೇಳು ಯೋಗಗಳಲ್ಲಿ ಒಂಬತ್ತನೆಯದು : ಅಶ್ವಿನೀ 
ಶೂರತನ (ನಾ). ಕೆಚ್ಚು; ಕಲಿತನ; ಶೌರ್ಯ : ಪುರುಷನ ಭಾವಂ, ಪುರುಷತನಂ; ಮೊದಲಾದಿಪ್ಪತ್ತೇಳುನಕ್ಷತ್ರಂಗಳುಂ ವಿಷ್ಕಂಭ ಪ್ರೀತಿ ಆಯುಷ್ಮಾನ್‌ ಸೌಭಾಗ್ಮಶೋಭನ 
ಏವಂ ವೀರತನಂ, ಶೂರತನಂ, ಬಲ್ಲತನಂ೦ (ಶಬ್ದಾನು. ೪೩೦ ಪ್ರಯೋ). (ಶೂರ 4 - ತನ) ಅತಿಗಂಡ ಸುಕರ್ಮ ಧೃತಿ ಶೂಲ . . . ವೈಧೃತಿಗಳೆಂಬ ಇಪ್ಪತ್ತೇಳು ಯೋಗಂಗಳುಂ 
ಶೂರತೆ (ನಾ). ಎ ಶೂರತನ : ನೃಪಶಾಸ್ತ್ರಜ್ಞತೆಗಿಲ್ಲಿ ಮಲ್ಲಪನೊಳಶ್ರೇಭಾಗಮಕ್ಕಿಲ್ಲಿ | 5 | (ಎವೇಕ. ೨೬೨) ; ಯೋಗಗಳತಿಶಯವನರಿಯ್ಕೆಯ . , . ವಿಷ್ಕಂಭ ಶೂಲವು 
»ುಲ್ಲಪನೊಳ್‌ ಶೂರತೆಗಿಲ್ಲಿ ಮಲ್ಲಪನೊಳಾರ್ತೀವೊಳ್ಳುಣಕ್ಕಿಲ್ಲಿ . . . ಕಾಣಲಾಗದು (ಗಗತಾ. ೪-೬೯). ೧೩. ಸಂಖ್ಯಾಯೋಗಗಳಲ್ಲಿ ಒಂದು ; ಏಳು ಗ್ರಹಗಳು 
ಸಮಾನಂ ಮಾನವಾನೀಕಮಂ (ಅಜಿಪು ೧-೨೭); ಆರು ಬಣ್ಣಿಸಬಲ್ಲರಾ ಮಮಕಾರ ನೃಪನ ಮೂರುರಾಶಿಗಳಲ್ಲಿರುವಿಕೆ ; ನಿಲೆ ಸಪ್ತಗ್ರಹಮೊಂದೆ ರಾಶಿಯೊಳ್‌ ಯೋಗಂ 
ುಹಾಪ್ರತಾಪವ ಶೂರತೆಯ ಸಾಹಸವನು (ಪ್ರಭುಲೀ. ೩-೭). [ಸಂ. ಶೂರತಾ] ಗೋಳನಾಮಂ ಯುಗಂ ನಿಲೆ ಗೇಹದ್ವಯದೊಳ್‌ ತ್ರಿಗೇಹದೊಳಿರಲ್‌ ಶೂಲಂ 
ಶೂರತ್ವ (ನಾ). - ಶೂರತನ : ಶಾಂತಿಯೆಂಬ ನಿಶಾತಖಡ್ಡದಿ ಕೋಪವೆಂಬಭಿಯಾತಿಯಂ (ಜಾತತಿ. ೧೩-೫). 
ಖಂಡಿಸುವವಂ ತಾನಾವನವನಿಯೊಳು ಆತನೇ ಶೂರತ್ವವುಳ್ಳವನು (ಬಾಪು ೩೮-೬೪). |30 ಶೂಲಕ್ಕೇರಿಸು 5 ಶೂಲಕ್ಕೆ ಹಾಕು ; ಮರಣದಂಡನೆಗೊಳಪಡಿಸು: 
_(ಸಂ.] ಚಕ್ರವರ್ತಿಯ ಆಜ್ಞೆಯಂತೆ . . . ಧರ್ಮಗುರುಗಳನೇಕರನ್ನು ಶೂಲಕ್ಕೇರಿಸಲಾಗಿತ್ತು 
ಶೂರ್ಪ (ನಾ). ೧. ಧಾನ್ಮಗಳನ್ನು ಕೇರಿ ಶುದ್ಧಪಡಿಸುವ ಸಾಧನ; ಮೂರ : (ಆಶ್ರಮ. ೪೯. ತೂಲದಮರ = ಮರಣದಂಡನೆಗೊಳಗಾದವರನ್ನು ಏರಿಸಿ 
**ಕೆ(ಗೆ) ರಸಿ(ಶಿ) ಕೂರ್ಪಮೆನಿಕ್ಕು ಶೂರ್ಪಮೆನಿಸಿಕ್ಕು'' (ಮಂಗರಾ. ೬೨-೨೨). ೨. ಎರಡು ಕೊಲ್ಲಲು ನೆಟ್ಟಿರುವ ಕಂಬ : ಶೂಲದ ಮರಕ್ಕೋಸ್ಕರವಾಗಿಯೇ ಹುಟ್ಟಿರುವ 
ದ್ರೋಣಗಳ ಒಂದು ಅಳತೆ. ೩. ಒಂದು ದೇಶದ ಹೆಸರು : ಸ್ತ್ರೀರಾಜ್ಕಂ ಶೂರ್ಪ ಕೂಳಕಳ್ಳರೇ ! (ಜೆಟ್ಟಅ. 70-೨೧). ಶೂಲದ ಹಬ್ಬ ಎ ಗುಂಡಬ್ರಹ್ಮಯ್ಮನೆಂಬ 
ವಂಗಂ ಮಗಧ ಮಹಿತಳಂ ಪಾಂಡ್ಕ ಸೌರಾಷ್ಟ್ರಂ (ಅಟ್ಟಮ. ೧೨-೭೨. [ಸಂ. 35| ಶರಣನನ್ನು ಶೂಲಕ್ಕೆ ಏರಿಸಿದ ದಿನ ಮತ್ತು ಆ ಶರಣನ ಸ್ಮರಣಾರ್ಥವಾಗಿ 
ಶೂರ್ಪಕ (ನಾ). ೧. ಹ ಶೂರ್ಪ ೧. : ""ಶೂರ್ಪಕಂ ಪ್ರಸ್ಫೋಟಂ'' ಅಂದು ಆಚರಿಸುವ ಹಬ್ಬ : ಆ ಕಾಲದೊಳು ಬಂದುದು ಶೂಲದ ಹಬ್ಬ 
(ಪಸ್ತುಕೋ. ೪೯ ೨). ೨. ಮನ್ಮಥನ ವೈರಿಯಾದ ಒಬ್ಬ ದೈತ್ಯ : ಅರಿಭೂಪಾಲದರ್ಪ (ಕುರಾಸಾಂ. ೨೧-೮) ; ಆ ಗುಂಡಬ್ರಹ್ಮಯ್ಕರನ್ನು ಶೂಲಕ್ಕೆ ಏರಿಸಿದ ದಿನದ ಹಬ್ಬವೇ 
ಶೂರ್ಪಕದರ್ಪಕಂದರ್ಪಕೋಪಮಾಪೂರ್ವರೂಪಂ ರೂಪಿಸುವೂಡರಿದೆನಿಸುವ ಶೂಲದ ಹಬ್ಬ (ನಡೆದಾ. ॥. ೯೭೧). [ಸಂ.) 
ಮಲತರಕೀರ್ಶಿ (ಪದ್ಮರಾ. ೩ ೨೩). (ಸಂ.1 ಶೂಲಧರ (ನಾ). ೧. ತ್ರಿಶೂಲವನ್ನು ಹಿಡಿದುಕೊಂಡಿರುವವನು ; ಶಿವ : 
ಶೂರ್ಪಕರ್ಣ (ನಾ). ೧. ಮೊರದಂತೆ ಅಗಲವಾದ ಕಿವಿಯುಳ್ಳುದು; ಆನೆ. |20| '"ಉಮಾಪತಿಯೆನಲು . . . ಕಪಾಲಶೂಲಧರನೆನೆ ಶಿವಾಖ್ಯಂ'' (ಮಂಗರಾ. ೪-೧೨) ; 


೨. ಗಣಪತಿ : ಏಕದಂತನು ಶೂರ್ಪ।(ಪಾರಾಂ. ಪೂರ್ವ]ಕರ್ಣ . . . ವಿನಾಯಕ ಶೂಲಧರಭಕ್ತನಿವಹಮನೀ ಲೋಕದ ಸುಜನನಿಕರಮಂ ಪರಮತಮಂ ಲಾಲಿಸಲುಂ 
ನಂಘ್ರಿಗೊಂದಿಸುವೆ (ಅಬ್ಬಲೂ. ೧ ೬). |ಸಂ.1 ಪಾಲಿಸಲುಂ ಸೋಲಿಸಲುಂ ಮಹಿಗೆ ಬಂದ ಮಹಿಮಾಧಾರಾ (ವೃಷವಿ. ೨೪-೪೫). 


ಶೂರ್ಪಶ್ರವ (ನಾ). ಎ ಶೂರ್ಪಕರ್ಣ ೧ : ಕಿಸಲಯಜಾಲಾನುಸಂಸರ್ಪಿ ಶೂರ್ಪಶ್ರವ ೨. [ಛಂದ] ರುದ್ರಗಣದ ಭೇದಗಳಲ್ಲಿ ಒಂದು : ರುದ್ರಗಣಮೆಂತೆಂದೊಡೆ 
ಸಂಭ್ರಸ್ಮತ್ಪತಂಗಾಶಯ ಶಯಗಳಿತಾಪತ್ತಿತತ್ಮೀರ್ಣಪರ್ಣ೦ (ಅರ್ದನೇ. ೩ ೩೬). ೧. ಗಂಗಾಧೀಶಂ . . . ೭. ಶೂಲಧರಂ (ಛಂದೋಂಬು. ೫-೨೪೦ ವ). [ಸಂ.) 

[ಸಂ. ಶೂರ್ಪಶ್ರವಸ್‌। 25 | ಶೂಲಪಾಣಿ (ನಾ). ಎ ಶೂಲಧರ ೧ : ಹರಹರ ಶೂಲಪಾಣಿ ಮುಕುಂದಯೆನುತವೆ 

ಶೂಲ (ನಾ). ೧. ಚೂಪಾದ ತುದಿಯುಳ್ಳ ಒಂದು ಬಗೆಯ 3 ರವಿಯನೀಕ್ಷಿಸುತ . . . ತಲೆಬಾಗಿದಳು ತರಳೆ (ಕುವ್ಮಾಎ. ೨-೨೪). [ಸ0.) 


ಈಟಿ: ಚಾನುಭಂಜನಿಶೂಲಪ್ರಕರಪರಿವೃತಂಗಳುಂ (ಅದಿವು ೧೩:೫೭ ವ); ಆಕಾಶವ | | ಶೂಲಮುದ್ರೆ (ನಾ). ಮಂತ್ರಶಾಸ್ತ್ರಪ್ರಸಿದ್ಧವಾದ ಒಂದು ಬಗೆಯ 


ಶಿಎಿಲದೆವಿ ಕ್ಕಿದ ಬಲ್ಲಿದ ತಳವಾಜನೀತನು (ಅವಚಂ. ೧೧೯-೫೪೧); ಗಿರಿದುರ್ಗದಲ್ಲಿ ಹಸ್ತಮುದ್ರೆ: ಅಸ್ತ್ರಮುದ್ರೆ . . . ಶೂಲಮುದ್ರೆ . . . ಸಂಹಾರಮುದ್ರೆಯೆಂಬ 
ಶೂಲಗಳು ಮೆಜ್‌ದುವು (ಕುರಾಸಾಂ. ೨೧ ೧೩). ೨. ಶಿವನ ಆಯುಧ; ತ್ರಿಶೂಲ: ಸಕಲಮುದ್ರಾ ಲಕ್ಷಣವನಟ್‌ದಾಯಾ ಕ್ರಿಯೆಗಳಲ್ಲಿ ಪ್ರಯೋಗಿಸಿ (ಎವೇಕ. ೯೩). 
ಲಲಿತಖಟ್ಟಾಂಗದ ಕಪಾಲದ ಹೊಳೆವ ಶೂಲದ ಕರದ ನಿಗಮಾವಳಿ ಶಿರೋಮಣಿ |30 [ಸಂ. ಶೂಲಮುದ್ರಾ) 


ಮೆಣ'ದನಂಬೀಶಾನವಕ್ತ್ರದಲಿ (ಅವ್ಮಾಅ. ೬ ೭೩); ಪರಶು ಮೃಗ ಢಮರು ಶೂಲವ ಧರಿಸುತ 
(ಗಗತಾ. ೭-೪೫). ೩. ಮಾಂಸವನ್ನು ಸುಡಲು ಉಪಯೋಗಿಸುವ ಚೂಪಾದ 
ಸಲಾಕಿ; ಸುಡುಗಂಬಿ. ೪. ಮರಣದಂಡನೆಗೊಳಗಾದವರನ್ನು ಏರಿಸಿ 


ಶೂಲಯೋಗ (ನಾ). ೧. [ಜ್ಯೋತಿ] ಇಪ್ಪತ್ತೇಳು ಯೋಗಗಳಲ್ಲಿ ಒಂಬತ್ತನೆಯ 
ಯೋಗ : ಶೂಲಯೋಗಕ್ಕೆ ದೇಶ ೫೮ ಗಳಿಗೆ ಮೇಲೆ ತ್ಕಾಚ್ಕಾ (ಭಾಸ್ಕರ. ೭೦-೧). 
೨. ಏಳು ಗ್ರಹಗಳು ಮೂರುರಾಶಿಗಳಲ್ಲಿರುವಿಕೆ : ೩ ರಾಶಿಯಲ್ಲಿ ಗ್ರಹರಿರಲೂ 


ಕೊಲ್ಲಲು ಬಳಸುವ ಮೊನಚಾದ ಕಬ್ಬಿಣದ ಕಂಬ : ಸ್ಟೂಲಶಿರನಾರ್ದು ಕುಣಿದಂ | | ಶೂಲ ಯೋಗವೆಂಬುದುಂ, ಇದರಿಂದ ಮೃತ್ಕುಫಲ (ಅಯಟೀ. ೨೪-೭). ಸಂ.) 

ಶಾ (ಪಾಠಾ. ಸೂ ಲದ ತಲೆ ಕುಣಿವ ತೆಜದೆ (ಅರ್ಥನೇ. ೫-೨೭) ; ಬಸಿದ ಶೂಲಕೆ ಸವಣನನು |35 | ಶೂಲವರಿ (ನಾ). ೧. ಒಂದು ಬಗೆಯ ತೆರಿಗೆ (?) : ಪೊಂಗೊಡುವೆಲದ 
ಸೇರಿಸಿದ ಗಾದೆಯ ವುಜ್‌ವರೇಯಪಯಶವ ಹೊತ್ತೆ (ತೊರರಾ. ೪-೫-೧೮); ಗ್ರಾಮಗಳಲೂ ಅರಮನೆಗೆ ಎತ್ತಿ ಬಹ ಜೋಡಿ ಶೂಲವರಿಗಳನೂ ಬಿಟ್ಟು ತಿರುಪತಿಯ 
ದುಃಕರಶೂಲಕ್ನೀಡಾದಂ ವರಮುನಿ ಮಾಂಡವ್ಕ್ಮನ ವರತಪದಿಂ (ಹಮ್ಮಾರ. ೨-೧೮). ಕೆರೆಗೆ ಮೂನೂರು ಹೊಂನನೂ ಕೊಟ್ಟು (ಹೌಸಇ. 14- 8, ೪೬೨-೩ ; 1467). 

೫. ತೀವ್ರವಾದ ನೋವು, - ಯಾತನೆ: ಉದಯಿಸುಗುಂ ಶೂಲಂ ವಾತದಿನುರಿಪಂ (ಶೂಲ, 1 ವರಿ] 


ಪಿತ್ತ್ರದೇಟ್‌ಯಿಂ (ಲೋಕೋಪ. ೯-೩). ೬. (ಹೊಟ್ಟೆಯಲ್ಲಿ ಅಥವಾ ತಲೆಯಲ್ಲಿ) | |ಶೂಲಾಕೃತ (ಗು). ೧. ಸುಡುಗಂಬಿಯಲ್ಲಿ ಚುಚ್ಚಿ ಬೇಯಿಸಿದ. (ನಾ). 
ಉಂಟುಸನುವ ತೀವ್ರ ನೋವಿನ ಒಂದು ಬಗೆಯ ರೋಗ : ವಾತ ಪಿತ್ತ ಶ್ಲೇಷ್ಮ |4| ೨. ಸುಡುಗಂಬಿಗೆ ಚುಚ್ಚಿ ಸುಟ್ಟ ಮಾಂಸ ಮೊದಲಾದುವು : ""ಶೂಲಾಕೃತಂ, 


. . . ಪಿಟಕಂ ಶೂಲ ಭಗಂದರಂ ಕುಷಕ್ಟಯ ಗಂಡ ಶಿರೋವೇದನೆ ಮೊದಲಾಗೊಡೆಯ ಭಟಿತ್ರಂ, ಶೂಲ್ಕಂ - ೩ ಕುಡುಗೋಲಿಗೆ ಚುಚ್ಚಿ ಪಕ್ವಮಾಡುವ ಭಕ್ಷೃಕ್ಕೂ, ಸುಟ್ಟು 
ವೇಟುನೂಜುವ್ಕಾಧಿಗಳೊರ್ಮೊದಲೆ ಮೆಯ್ಕೊಳ್‌ ಪುಟ್ಟಿದೊಡೆ (ವಡ್ತಾರಾ. ೬೯:೧೧». ನಂಚಿಕೊಳ್ಳುವ ಪದಾರ್ಥಕ್ಕೂ ಪೆಸರುಗಳು'' (ಸಿದ್ಧಾಂತಿ. ೨೮೭). [೫] 

೭. ಉರುಳು; ಪಾಶ : ""ಉರಲು ತಂತ್ರಿ ಶೂಲಾಖ್ಯಮಕ್ಕುಂ'' (ಮಂಗರಾ. ೧೧೨-೫). ಶೂಲಾರೋಹಣ (ನಾ). (ಮರಣದಂಡನೆಗಾಗಿ) ಶೂಲಕ್ಕೆ ಏರಿಸುವುದು : 
೮. ಸಾವು ; ಮರಣ. ೯. ಗುರುತು ; ಲಾಂಛನ. ೧೦. ಮಾರಾಟ ಅಥವಾ ಶಕಟದಾಸನಂ ಶೂಲಾರೋಹಣವಂ ಮಾಡಿಸುವ ಸಮಯದಲ್ಲಿ ಸಿದ್ದಾರ್ಥಕನೆಂಬುವನು 
ಮಾರಾಟದ ವಸ್ತು. ೧೧. (ಕಾವೃಮಾ। ಶೂಲದ ಆಕಾರದ ಚಿತ್ರಬಂಧವುಳ್ಗೆ |4| ಖಡ್ಗಪಾಣಿಯಾಗಿ ಅಟ್ಟಿ ಬಂದು . . . ಶಕಟದಾಸನಂ ಕರೆದುಕೊಂಡು ಎಲ್ಲಿಯೋ 


ಪದ್ಮ : ಶರಶೂಲಚಾಪಚಕ್ರಾಸಿರೂಪಮಿಭರಥತುರಂಗಪದಗತಪಾಠಂ ಮುರಜಂ ಪಲಾಯನಂಗೈದನಂತೆ (ಮುದ್ರಾಮಂ. ೩೦೩). [ಸಂ.1 


ಶೂಲಾಸನ ೮೧೫೦ ಶೃಂಗ 


ಶೂಲಾಸನ (ನಾ). [ಯೋಗ] ಒಂದು ಬಗೆಯ ಆಸನ : ಸಿದ್ಧಾಸನ... ಶೂಲಾಸನ | |ಶೂಲ್ಯ (ಗು). ೧. ಚುಚ್ಚುಗಂಬಿಯಿಂದ ಬೇಯಿಸಿದ, - ಪಕ್ರಮಾಡಿದ. 


ಸುಖಾಸನ . . . ಅರ್ಧಾಸನಾದಿ ಎಂಭತ್ತುನಾಲ್ಕು ಆಸನಭೇದಂಗಳು (ವಿವೇಕ. ೧೩೧). (ನಾ). ೨. ಸುಟ್ಟ ಮಾಂಸ : "“ಶೂಲ್ಕಂ, ಭಟಿತ್ರಂ - ಈ ೨ ಸುಂಟಗೆ'' 
[ಸಂ.1 (ಹಲಾಯು. ೫೪-೧೬೮). [ಸಂ.) 


ಶೂಲಿ, ಶೂಳಿ (ಗು). ೧. ಶೂಲವನ್ನು ಹಿಡಿದ,- ಧರಿಸಿದೆ. (ನಾ). ೨. ಶೂಲ ಶೂಳಿ 'ಶೂಲಿ' ನೋ. 
ವನ್ನು ಹಿಡಿದಿರುವವನು. ೩. ವ ಶೂಲಧರ, ೧ : ಕೃತಯುಗಕ್ಕೆ ಅರಸು ಶೂಲಿ | 5 | ಶೃಂಖಲ, ಶೃಂಖಳ (ನಾ). ೧. ಸರಪಣಿ; ಸಂಕೋಲೆ. ೨. ನಡುವಿಗೆ ಕಟ್ಟುವ 
... ದ್ವಾಪರ ಯುಗಕ್ಕೆ ಅರಸು ಸರಸ್ವತಿಯ ಪತಿ (ಮೋಳಿಮು. ೩. -೧೦) ; ಶೂಲವೀತಗೆ ಕೈದು | ಸರಪಣಿ; ಮೇಖಲೆ. ೩. ಉಡಿದಾರ; ಸೊಂಟದ ದಾರ : "“ಶೃಂಖಲಂ 
ಗೆಲುವರೆ ಶೂಲಿಗಸದಳ (ಕೌಶಿರಾ. ೨೫-೮೫. ೪. ತೀವ್ರವಾದ ಯಾತನೆಯನ್ನು | ಪುಂಸ್ಕಟ್ಕಾಂ - ಪುರುಷನ ಉಡದಾರ, ಕಟಿಸೂತ್ರ'' (ಸದ್ದಾಂ. ೨೦೧). ೪. ಆನೆಯ 
ಅನುಭವಿಸುವಿಕೆ. ೫. ತೀವ್ರವಾದ ಯಾತನೆಯನ್ನು ಅನುಭವಿಸುವವನು. | ಕಾಲಿಗೆ ಕಟ್ಟುವ ಸರಪಣಿ : "'ಶೃಂಖಲಂ, ಅಂದುಕಃ , ನಿಗಳಃ - ೩ ಆನೆಯನ್ನು 
ಶೂಳಿ : ೩. ಶೂಳಿಯಣುಗರು ಚಾಂಗುಬೊಲ್ಲೆಂದು ಪರಸುತಿರೆ ಪಶುಪಾಶಮಂ | ಕಟ್ಟಿಹಾಕುವ ಲೋಹದ ಸರಪಣಿ'' (ಸಿದ್ಧಾಂತಿ. ೨೪೮). ಶೃ೦ಿಖಳ : ""ಹಿಂಜೀರಮಂದುಕಂ 
ಪಃೌಯಲೊದೆದು (ಕೊಂಗುರ.ದೇ. ೧೫೭-೧೪1, ಕಾಲನಂ. .. ಶೂಲಬಂದಿಟ್‌ದೊತ್ತಿದನಲಾ |10| ಶೃಂಖಳಂ[ಪಾಕಾಂ. ಲಂ]ಪಾದಬಂಧಂ ನಿಗಳಮನಲು ಸಂಕಲೆಯೆನಿಕ್ಕುಂ'' 


ಶೊಳಿ !ಪಾಡಾಂ. ಲಿ) (ಬಸಪು ೫೪-೫೧). 1ಸಂ. ಶೂಲಿನ್‌] (ಮಂಗರಾ. ೪೬-೨). (ಸಂ. 1] 
ಶೂಲಿಕ (ಗು). ೧. ಶೂಲವನ್ನು ಹೊಂದಿರುವ. (ನಾ). ೨. ಚುಚ್ಚುವಿಕೆ :| |ಶೃಂಖಲಕ, ಶೃಂಖಳಕ (ನಾ). ೧. ಸರಪಣಿ. ೨. ಮರದ ಕಾಲ್ಬಂದಿಯಿಂದ 
8). ೩. ಕೊಲ್ಲುವಿಕೆ : (೪. ೪. ಅಪರಾಧಿಗಳನ್ನು ಶೂಲಕ್ಕೆ ಹಾಕುವವನು. | ಕೂಡಿದ ಒಂಟೆ ಮುಂತಾದ ಪ್ರಾಣಿಗಳ ಮರಿ. ೩. ಒಂಟೆ : '"ದಾಸೇರಕಃ, 
೫. ಮೊಲ. ೬. ಹುಂಜ. ೭. ಸುಡುಗಂಬಿಗೆ ಚುಚ್ಚಿ ಸುಟ್ಟ ಮಾಂಸ. (ಸಂ.) ಕ್ರಮೇಳಕ:, ಉಷ್ಟಃ . . , ಶೃಂಖಲ([ಪಾಠಾಂ. ಳಕು - ಈ ೭ ಒಟ್ಟೆ 
ಶೂಲಿಕೆ (ನಾ). ೧. ಮೊನಚಾದ ಆಯುಧವನ್ನು ತುದಿಗೆ ಅಳವಡಿಸಿರುವ |15| (ಹಲಾಯು. ೪೭-೧೨೫). ಶೈಂಖಳಕ: ೩. ""ರವಣಮುಷ್ಟಂ . . . ಶೃಂಖಳಕಮೆನೆ 


ಕೋಲು; ಹಾರೆಗಟ್ಟಿಗೆ : "ಒತ್ತುವ ಹಾರೆಗಟ್ಟಿಗೆ ಅಯೋಮುಖಂ ಶೂಲಿಕೆಯೆನಿಕ್ಕು'' | ದಾಸೇರಮೆನಲೊಂಟೆಗಭಿಧಾನಮಕ್ಕುಂ'' (ಮಂಗರಾ. ೫೫-೭). (ಸಂ. 
(ಮಂಗರಾ. ೪೭-೬). ೨. ಕಬ್ಬಿಣದ ಕಂಬಿಗೆ ಸಿಕ್ಕಿಸಿ ಕೆಂಡದಲ್ಲಿ ಸುಟ್ಟ ಮಾಂಸ : | |ಶೃಂಖಲಾಬದ್ದ (ಗು). ೧. ಸರಪಣಿಯಿಂದ ಕಟ್ಟಿದ ; ಸಂಕೋಲೆಯಿಂದ 


``ಬಜ್‌ಗೆಂಡದೊಳು ಸುಟ್ಟಡಗು ಶೂಲಿಕೆಯೆನಿಕ್ಕು'' (ಮಂಗರಾ. ೫೪ ೪). ೩. ಒಂದು ಬಂಧಿಸಿದ : ಶೃಂಖಲಾಬದ್ದ ಘಂಟಾಸ್ವನಾಮುದದೆ ಕಾಂಸ್ಕಂ ಹೇಮಕೃತ 

ಬಗೆಯ ಸಸ್ಮ : *ಶೂಲಿಕೆಯೆನಲ್‌ ಚಾಲೆ'' (ಮಂಗರಾ. ೪೨ ೩೭). (ಸಂ. ಶೂಲಿಕ] ಪುಣ್ಮದಿಂದಪೂರ್ವದ ಸುಘಂಟಾಕರ್ನನಧಿಕಪದಮಂ ಪಡೆದು . . . ಇರ್ಪನಾ 
ಶೂಲಿಗೆ "ಸೂನಗೆ' ನೋ. 20| ಶಿವಪುರದೊಳು (ವೀಶೈಪು. ೭-೫-೪೦). (ನಾ). ೨. ಸರಪಣಿಯ ಕೊಂಡಿಗಳಂತೆ 
ಶೂಲಿನಿ (ನಾ). ೧. ಪಾರ್ವತಿ; ದುರ್ಗೆ. ೨. ಒಂದು ಮಂತ್ರದ ಹೆಸರು : ದುರ್ಗಾ ಸೇರಿಕೊಂಡಿರುವುದು , -ಸಂಗತವಾದುದು : ಅವನು ಆ ಮುಂದಿನ ಒಂದೂಂದೇ 

ಕಾಳಿ . . . ಶೂಲಿನ್ಕಾದಿ ಮಹಾಮಂತ್ರಂಗಳಿಂ (ಎವ. ೮೧). (ಸಂ. ಶೂಲಿನೀ] ಸಂಗತಿಗಳನ್ನು ಶೃಂಖಲಾಬದ್ಧವಾಗಿ ಮಾಡುತ್ತ ವಿಚಾರಮಗ್ನನಾಗಲು (ಅಂಬಿಕೆ. ೧೩೫). 
ಶೂಲೆ, (ನಾ). ೧. ತೀಕ್ಷ್ಣವಾದ ನೋವು. - ವೇದನೆ : ಶೂಲೆ ಬಾಧಿಸುತಿಪ್ಪ (ಸಂ.) 


ಸಂಕಟಕಾಅದಿಳೆಯೊಳು ದೊಪ್ಪದೊಪ್ಪನೆ ಕೆಡೆದು ಹೊರಳುತ ಮಿಗೆ ನರಳುತಿರಲು | | ಶೃಂಖಲೆ (ನಾ). ೧. ವ ಶೃಂಖಲ ೧ : ಲಲಿತನಿಜಕನಕಮಯಶೃಂಖಲೆಯಿಂ 


(ಬಸಪು. ೪೯-೨೬) ; ಉಂಡ ಮೇಲೆ... ಸಂಕಟ ಪ್ರಾರಂಭವಾಗುತ್ತದೆ ೩-೪ ತಾಸುಗಳು | 25 ಹರಿಚರಣಯುಗಳಮುಂ ನಿಯಮಿಸಿ . . . ಮುಂದೆ ಸಾರ್ಚಿದನಾಗಳ್‌ (ಕಾದಂಪೂ. ೬೪೭). 


ಸಂಕಟ ಶೂಲ ಎಲ್ಲವೂ ಕಾಡುತ್ತದೆ (ಮನೋನಂ. ೭೯). ೨. ಶೂಲೆ ೬ : ಪ್ರಣವಂ ಶೃಂಖಲೆ ಸಾರಮೇಯಮಮರ್ದಾಮ್ನಾಯಂ ಪುರಾಣವ್ರಜಂ ಶಣಸೂತ್ರಂ 
"ಶೂಲೆವೇನೆ' ಪರಾ. (ಸಂ. ಶೂಲ; (ಶಬಶಂ. ೩-೨೫). ೨. ವ ಶೃ೦ಖಲ ೪: "“ನಿಗಳ್ನ ಪಾದಬಂಧಃ, ಹಿಂಜೀರಃ, 
ಶೂಲೆ (ನಾ). ೧. ಸೂಳೆ; ವೇಶೈ. ೨. ಅಪರಾಧಿಗಳನ್ನು ಶೂಲಕ್ಕೇರಿಸುವ ಶೃಂಖಲಾ, ಅಂದುಕ: - ಈ ೫ ಆನೆಯ ಕಾಲ್ಲಟ್ಟು'' (ಹಲಾಯು. ೩೭-೭೦). ೩. ಒಂದು 
ಕಂಬ ; ಶೂಲದ ಮರ. (ಸಂ. ಶೂಲಾ) ಬಗೆಯ ಬಳ್ಳಿ : ""ಕಾಂಡೇರಿ ಪವಿಮೂರ್ತಿ ಶೃಂಖಲೆಯಸ್ಮಿವಳ್ಳಿ ಮಂಗುರವಳ್ಳಿ'' 


ಶೂಲೆಗಂಟು (ನಾ). ತೀವ್ರವಾದ ಹೊಟ್ಟೆನೋವಿನಿಂದ ಹೊಟ್ಟೆಯಲ್ಲಿ |30| (ಮಂಗರಾ. ೪೩-೪೩). (ಸಂ ಶೃಂಖಲಾ) 
ಉಂಟಾಗುವ ಗೆಡ್ಡೆ : ಶೂಲೆಗಂಟಿಗೆ:- ಹುಣಿಸೆಚೆಕ್ಕೆ ಕೆಂಡವಾಗಲೀ ಕರಟದ | |ಶೃಂಖಳ "ಶೃಂಖಲ' ನೋ. 


ಕೆಂಡವಾಗಲೀ ಹಾಕಲು ಶೂಲೆಗಂಟು ಮೊದಲಾದುದೆಲ್ಲ ಮಾಣ್ಗುಂ (ಎವೈವಿ. ೬೪). ಶೃಂಖಳಕ "ಶೃಂಖಲಕ' ನೋ. 
(ಶೂಲೆ, *- ಗಂಟು) | ಶೃಂಗ (ನಾ). ೧. ಪ್ರಾಣಿಯ ಕೊಂಬು, - ಕೋಡು : ""ವಿಷಾಣಂ, ಶೃಂಗಂ - ಈ 
ಶೂಲೆಗೂಡು (ಕ್ರಿ). ತೀಕ್ಷ್ಣವಾದ ವೇದನೆಯಿಂದ ಕೂಡಿರು : ನರವು... | ೨ ಕೊಂಬು'' (ಹಲಾಯು. ೪೫-೧೧೩); ಮುತ್ತ ಸಿಂಗಕ್ಕೆ ತನ್ನ ಕೇಸರಮೆ ಜಾಲಮಾಗಿ 
ಕಠಿಣವಾಗಿ ಅಶಿವೇಗವಾಗಿ ಇಲಿಯ ನಡೆಯಂತೆ ನಡೆಯುತ್ತಿದ್ದರೆ ಶೂಲೆಗೂಡಿದ |35|, ಪರಿಣಮಿಸೆ . . . ಕಡವೆ ಕೇಳ್ದು ನೆಟ್ಟನಾ ಎಡೆಗೆ ಬಂದು ತನ್ನೆರಡುಂ ಶೃಂಗದಿಂ 
ಕ್ಷಯವೆಂದರಿವುದು (ಸಕ. ೧೨). (ಶೂಲೆ, 4" ಕೂಡು] ಸಿರ್ಕುಂಗೂಂದಲಂ ಬಿಡಿಸುತಿರೆಯುಂ (ರಾಮುಶ್ಚ. ೪೨-೨೮). ೨. ಬೆಟ್ಟದ ತುದಿ ; 
ಶೂಲೆರೋಗ (ನಾ). ಎ ಶೂಲ ೬ : ಶೂಲಮಂತ್ರವನಟ್‌ದೆಯಾದಡೆ ಶೂಲೆರೋಗ ಶಿಖರ : ಕುಡೆ ವೈಡೂರ್ಯ ಮರೀಚಿಜಾಳಜಳದಿಂ ಮುಂ ಪಾದ್ಕಮಂ ಸೇಸೆಯಂ ಕುಡೆ 
ನಿರೋಗವಹುದು (ಬಸಪು ೪೯-೨೮) ; ಶ್ರಾವಕಾಚಾರ್ಯನಂ ಶೂಲೆರೋಗಂ ಕಾಡಲ್‌ ಶೃಂಗಂ... ಮಂದರಮಂದದೇನಡರ್ದುದೊ ದೇವೇಂದ್ರನೈರಾವತಂ (ಮಲ್ಲಿಪು. ೧೨-೯೩); 
(ವಾನೋವು ೪೯೪). (ಶೂಲೆ, + ರೋಗ] ಗಿರಿಶೃಂಗೋತ್ತುಂಗ ಚಂಚಚ್ಚಟುಲಖರರುಚಿಗ್ರಾವದಗ್ರಂಗಳೊಳ್‌ (ರಾಜಶೇ. ೫-೫೦). 
ಶೂಲೆವೇನೆ (ನಾ). ಎ ಶೂಲ ೬ : ಇಂಗು ಬಜೆ. .. ಮೆಣಸು ಮದ್ಕಂ ಪಿಂಗಿಸುಗುಂ | €| ೩. ಕೊಂಬಿನಾಕಾರದ ಒಂದು ಬಗೆಯ ಊದುವ ವಾದ್ಮ. ೪. ಎತ್ತರ ; 
ಶೂಲೆವೇನೆಯಂ ತತ್ಮಣದೊಳ್‌ (ಅಶ್ವಶಾ. ೧೧-೧೩). [ಶೂಲೆ * ಬೇನೆ] ಔನ್ನತ್ಯ. ೫. ಆಳ್ವಿಕೆ; ಪ್ರಭುತ್ವ. ೬. ಮುಖ್ಯವಾದುದು; ಪ್ರಧಾನವಾದುದು: 
ಶೂಲೆವ್ರಣ (ನಾ). ಶೂಲೆರೋಗದಿಂದಾದ ಹುಣ್ಣು: ಇಲಿಪಾಷಾಣ ವರಹತೂಕ ““ಶೃಂಗಂ, ಪ್ರಧಾನಂ - ಈ ೨ ಕಕುದಮೆಂಬುದು'' (ಹಲಾಯು. ೧೩೭-೩೫). ೭. ದೊರೆ; 
ಇಕ್ಕಿ ಗೋಧಿ ಹಿಟ್ಟ ಸುತ್ತ ಕಟ್ಟ ಇಪ್ಪೇಎಣ್ಣೆಯಲ್ಲಿ ಮರ್ದಿಸಿ ಅದ . . . ಮೂವತ್ತೊಂದು ರಾಜ. ೮. ಆನೆಯ ದಂತ ; ಕೋರೆ : "“ಪ್ರಭು ದೊಡ್ಡಿತು ಗಿರಿದುದಿವಿಭಕೋಡ್ಗಳ್‌ 
ದಿನ ಆಜ್‌ಸಿಕಿವಿಯಲ್ಲೆಜಚೆಯಲು ಶೂಲೆವ್ರಣ ಮಾಣ್ಗುಂ (ಎವ್ಶಎಿ. ೧೭೪). (ಶೂಲೆ, 4 ವ್ರಣ] ಶೃಂಗ ಶಬ್ದ'' (ನಾನಾಕಂ. ೨೪-೬೭). ೯. ಮರದ ತುದಿ. ೧. ೯ : ವರವೃಷಭನಂತೆ 


ಶೂಲೋದ್ಭವ (ನಾ). [ಜ್ಯೋತಿ] ಶೂಲಯೋಗದಲ್ಲಿ ಹುಟ್ಟಿದವನು: |45| ಶೃಂಗಾಂಕಿತಂ ಪರಮಮಂಗಳನಂತೆ ಕುಜನಾಮದಿಂ ಶರನಿಧಿಯಮೊಲಖಳ 
ಶೂಲೋದ್ಭವಂ ಧನದೂರಂ ವರಶೀಲಶೌರ್ಯನಿಧಿ (ಜಾತತಿ. ೧೩-೧೫). (೫ಂ.) ಪಕ್ಷಿಗಳ ರವದಿಂದೆ . . . ಒಪ್ಪುವೆತ್ತೊಂದು ವಟವೃಕ್ಷವು (ನವಮೋ. ೮-೩೮). 


ಶೃಂಗಬೇರ 


೧೦. ಚಂದ್ರನ ಕೋಡು,- ಕೊಂಬು. ೧೧. ಪಿಚಕಾರಿ; ಜೀರ್ಕೊಳವೆ. 
೧೨. ಧನುರ್ದಂಡ. ೧೩. ಕಮಲ. ೧೪. ಕುಚ. ೧೫. ಒಬ್ಬ ಮುನಿಯ 
ಹೆಸರು; ಖುಷ್ಕಶೃಂಗ. ೧೬. ಒಂದು ಬಗೆಯ ಸಸ್ಮ; ಜೀವಕ. 
೧೭. [ರೇಖಾಗ] ತ್ರಿಕೋನದ ಮೂಲೆ, - ತುದಿ : ಪ್ರತಿಯೊಂದು ಮೂಲೆ 


ಅಥವಾ ಶೃಂಗ(೪ೀಗೀಸ)ದಲ್ಲಿಯೂ ಇವುಗಳಿಗೆ ಕ್ರಮವಾಗಿ ೩. ೩, ೪, ೩ ೫s 


ಮುಖಗಳು ಸೇರುತ್ತವೆ (ಗಣಿಚ. ೨೮). ೧೮. [ಜ್ಕೋತಿ] ಒಂದು ನಕ್ಷತ್ರಪುಂಜದ 
ಹೆಸರು : ರೋಹಿಣಿಯು ಶೃಂಗದ ಬಲ ಅಡಿಯಲ್ಲಿದೆ (ನಕ್ಷತ್ರ. ಆ). (ಸಂ) 

ಶೃಂಗಬೇರ (ನಾ). ಹಸಿಶುಂಠಿ; ಅಲ್ಲ: ""ಆರ್ದ್ರಕಂ, ಶೃಂಗಬೇರಂ - ಈ ೨ ಅಲ್ಲದ 
ಕೊಂಬು'" (ಹಲಾಯು. ೧೦೧-೪೬೨). (ಸಂ. ] 

ಶೃಂಗರ "ಸಿಂಗಾರ' ನೋ. 

ಶೃಂಗರಂಗೈ "ಸಿಂಗರಂಗೆಯ್‌' ನೋ. 

ಶೃಂಗರವಡು "ಸಿಂಗರವಡು' ನೋ. 

ಶೃಂಗರಿಸು 'ಸಿಂಗಾರಿಸು' ನೋ. 

ಶೃಂಗರುಹೆ (ನಾ). ಒಂದು ಬಗೆಯ ಸಸ್ಮ 
(ಓಪಧಿ. ೧೬೦). (ಸಂ. ಶೃಂಗರುಹಾ। 

ಶೃಂಗವೇರ (ನಾ). ಶೃಂಗಬೇರ 
(ಮಂಗಲಾ. ೪೧-೩೫). ([೫ಂ.) 

ಶೃಂಗಸಭೆ (ನಾ). ರಾಷ್ಟ್ರಗಳ ಅತ್ಯುನ್ನತ ಅಧಿಕಾರಿಗಳು ನಡೆಸುವ ಸಭೆ ; 
ವರಿಷ್ಠರ ಸಭೆ : ರಾಷ್ಟ್ರದ ಅತ್ಯುನ್ನತ ಅಧಿಕಾರಿಗಳು ಶೃಂಗಸಭೆ ಸೇರಿ ರಾಷ್ಟ್ರದ ಏಳಿಗೆಯ 
ಬಗ್ಗೆ ೭ ರ್ನಾಚರ್ಚೆ ನಡೆಸಿದರು (ರೂಢಿ). (ಸಂ. ಶೃಂಗಸಭಾ] 

ಶೃಂಗಾಟ ' ನಾ). ೧. ನಾಲ್ಕು ದಾರಿಗಳು ಸೇರುವ ಸ್ಥಳ ; ಚೌಕ : "ಬಟ್ಟೆಗಳು 
ಕೂಡೆ ಶ : ಸಾಟಮದು'' (ಮಂಗರಾ. 1೬-8). ೨. ಓ೦ದು ಬಗೆಯ ಮುಳ್ಳಿನ ಬಳ್ಳಿ : 


: *`ಶೃಂಗರುಹಾ - ಶೃಂಗಾಟಕ'' 


: ""ಶೃಂಗವೇರಮೆನೆ ಹಸಿಯಲ್ಲವಕ್ಕು'' 


“ಜಲವ ಎ ಶೃಂಗಾಟ(ಕ)'' (ಒಷಂ. ೬೦). ೩. [ಜ್ಯೋತಿ] ನಾಭಸ ಯೋಗಗಳಲ್ಲಿ 
ಒಂದು : ಉದಯಿಸುತ ನವಮರಾಶಿಯೊಳ್‌ ನಿಂದೊಡೇಟುಮದು ಶೃಂಗಾಟಂ 
[ಸಂ.] 
ಶೃಂಗಾಟಕ (ನಾ). ೧. ಎ ಶೃಂಗಾಟ ೧ : "“ಬಟ್ಟೆಗೂಡಿದೆಡೆ ಶೃಂಗಾಟಕವೆಂಬುದು'' 
(ಹಲಾಯು. ೪೮-೧೩೪). ೨. ವ ಶೃಂಗಾಟ ೨ : ತಾಲಪತ್ರ ಶೃಂಗಾಟಕನಿಚಯನಿಚಿತಂಗಳುಂ 
. ದುರ್ಗಮಂಗಳಪ್ಪ ದುರ್ಗಂಗಳೊಳ್‌ (ಆದಿಪು ೧೩-೫೭ ವ); ಮದಮತಂಗ 
ಜಾಂಫ್ರತಳಮನಳಟ್‌ಸುವ ಶೃಂಗಾಟಕಂಗಳಂ ಸಂಗಳಿಸಿಯುಂ (ಪುಷ್ಪಪು. ೭-೬೯). 
೩. ಒಂದು ಬಗೆಯ ಮುಳ್ಳುಗಿಡ; ಕೊಳಗುಳಿಕೆ; ""ಕೋಕಿಲಾಕ್ಷ'' 
(ಪಂಡಿತ. ೨೩೪). ೪. ವ ಶೃ೦ಗಾಟ ೩ : ಶೃಂಗಾಟಕಸಂಭವನನವರತಂ ಸುಖಮಿರ್ಪಂ 
ಹಲಸಮುದ್ಭವಂ ಕೃಷಿಗೆಯ್ವಂ (ಜಾತತಿ. ೧೩-೧೩). ೫. [ವೀಶೈ] ಎರಡು ಹುಬ್ಬುಗಳ 
ನಡುವಿನ ಸ್ಥಳ ; ಭ್ರೂಮಧ್ಯಸ್ಥಾನ : ಸ್ವಸ್ತ ತುರೀಯಾತೀತಾವಸ್ಥೆಯನೊಳಕೊಂಡು 
ತೊಳಪ ಶೃಂಗಾಟಕ ಪದ್ಮಸ್ತಿತನೊಳನಘನೊಳ್‌ ನಿರವಸ್ತನೊಳೊಡವೆರೆದು 
ಬಾಹ್ಮಮತಿಯಟ್‌'ತಿರ್ದ೦ (ಶಬಶಂ. ೨-೧೦೩) ; ಭಂಡಿಸಿದ ಚಾರ್ವಾಕಮುಖ್ಯದುಶ್ಶಾಸ್ತಗಳ 
ಮಂಡಿಸಿದ ರಾಜಭೃಂಗತ್ರದೊಳ್‌ ಶೃಂಗಾಟಕದ ಪದ್ಮಮಧ್ಯದಲ್ಲಿ 
ರಾಮನಾಥಾಗ್ರಗಣ್ಮರ೦ (ಏಕೋಪು. ೮-೫೯). (ಸಂ.) 
ಶೃಂಗಾಟಕವ್ಯೂಹ (ನಾ). ಒಂದು ಬಗೆಯ ಸೇನಾರಚನೆ ; ನಾಲ್ಕು ದಾರಿಗಳು 
ಕೂಡುವ ಸ್ಥಳದಂತಿರುವ ಸೇನಾರಚನೆ : ಸಮಭೂಮಿಯೊಳ್‌ ಚತುರ್ಬಲಂ 
ಗಳನೊಂದುಮಾಡಿ ಶೃಂಗಾಟಕವ್ಕೂಹಮನೊಡ್ಡಿ ನಿಂದಾಗಳ್‌ (ಪಂಪಭಾ. ೧೨-೧೬ ವ). 
[ಸಂ.) 
ಶೃಂಗಾರ (ನಾ). ೧. ಅಲಂಕಾರ ; ಭೂಷಣ : ""ಸಿಂಗರಮೆನೆ ಶೃಂಗಾರ'' 
(ಕವಿಕಂ. ೨೬೫); ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ (ಬಸವ. ೭೪);ಆ ಸ್ವಾಮಿಗಾನಲು 


ವಾ 


(ಚಾತತಿ. ೧೩-೨). 


ಮೊದಲೊಲ್ಲೆ, ಕರ್ಣನ್‌. ಸೇನಾಧಿಪತ್ಮಮೇ, ಕರ್ಣನ್‌ ; ಶೃಂಗಾರಮೇ, ಕರ್ಣನ್‌ 
(ಶೃಶ್ನಾ. ೧೮-೩೭೯); ಬಂಗಾರವಿದ್ದರೆ ಶೃಂಗಾರ (ಗಾದ). ೨. ವಿಲಾಸದ ಉಡುಗೆ; 
ರಸಿಕವೇಷ : ತರುಣ ಶೃಂಗಾರದ ಮಹಾಬಂಧುರದ ನೂರ್ವರು ಕೌರವೇಂದ್ರನ 


೮೧೫೧ 


ಶೃಂಗಾರಾಜಿತೆ 


ವರಕುಮಾರರು ಮುಂದೆ ಮೆಟ್‌ದರು ಲಕ್ಷಣಾದಿಗಳು (ಕುವ್ಮಾಉ. ೮-೩೬). ೩. ಅನುರಾಗ; 
ಪ್ರಣಯ. ೪. ಕಾಮಲಾಲಸೆ ; ಕಾಮಾಸಕ್ತಿ. ೫. ಸಿಂದೂರ. ೬. ಗುರುತು; 
ಚಿಹ್ನೆ. ೩. ಲವಂಗ. ೮. ಹಸಿಶುಂಠಿ. ೯. ಸುಗಂಧಚೂರ್ಣ. ೧೦. ಕೃಷ್ಣಾಗರು; 
ಕಾಳಾಗರು. ೧೧. [ಕಾವ್ಶಮಾ] ನವರಸಗಳಲ್ಲಿ ಒಂದು ;ವಿಭಾವ, ಅನುಭಾವ 
ಮತ್ತು ಸಂಚಾರಿಭಾವಗಳಿಂದ ಪರಿಪುಷ್ಪವಾದ "ರತಿ' ಎಂಬ 
ಸ್ಮಾಯಿಭಾವದಿಂದ ವ್ಯಂಗ್ಯವಾಗುವ ರಸ : ವೀರಾದ್ಭುತಕರುಣಾಶೃಂಗಾರ 
ಭಯಾನಕಸರೌದ್ರವೀಭತ್ರಮಹಾಸಾರತರ ಹಾಸ್ಮಶಾಂತಾಧಾರಂ ನವವಿಧವಿಕಲ್ಪಮಾ 
ರಸಮಾರ್ಗಂ (ಕಎರಾ. ೩-೧೮೯); ಶೃಂಗಾರಾಂಭೋಧಿವೇಳಾವಿಳಸನದೆಸಕಂ . .. ಎಂಬಂತೆ 
ಲೀಲಾಪಾಂಗಜ್ಕ್ಮೋತ್ಸ್ನಾಮೃತಾಂಭಃಪ್ಲವಧವಳಿತದಿಗ್ಬಿತ್ತಿ ಬಂದತ್ತು ಪುಷ್ಪಾ 
ಸ್ಟೃಂಗೇಕಚ್ಚತ್ರಮಾಯ್ತಾ ಜಗಮೆನೆ ಭರತಾಂತಃಪುರಸ್ತ್ರೀಸಮೂಹಂ (ಆದಿಪು ೧೧-೪೪); 
ಶೃಂಗಾರಾದಿಗಳಪ್ಪ, ರಸಂಗಳ್‌ ವರ್ತಿಸುಗುಮಂತವೆಂಟೆ ವಲಂ ಕಾವ್ಕಾಂಗಕ್ಕೆ 
ಸತ್ತ್ರಿಯಾರೂಪಂಗಳ್‌ ರತ್ಕಾದಿ ಭಾವಸಂಪನ್ನಂಗಳ್‌ (ಉಾವ್ಕಾವ. ೭೯೩). ಸಂ.) 
| ಶೃಂಗಾರಂಗೆಯ್‌ (ಕ್ರಿ). ಅಲಂಕಾರಮಾಡಿಕೊಳ್ಳು; ಸಿಂಗರಿಸಿಕೊಳ್ಳು : 
ಚಿತ್ರಚೀನಾಂಶುಕಸುಗಂಧಾನುಲೇಪನ ನೂತ್ನರತ್ನಾಭರಣಂಗಳಿಂ ಶೃಂಗಾರಂಗೆಯ್ದು 
ಪರಿವೇಷ್ಟಿಸಿರ್ದಂಗನಾಜನಂಗಳಿಂ ಶೃಂಗಾರರಸಮುಂ . . . ನೆಗಟುತ್ತುಮಿರೆ 
(ಜಗವ. ೨-೩೯ ವ); ಮುಂದಿಲಿಪಿದ ಸುಗಂಧಾನುಲೇಪನ ಕುಸುಮವಸನಭೂಷಣಂ 
ಗಳಿನರಸಿಯುಂ ತಾನುಂ  ಶೃಂಗಾರಂಗೆಯ್ದು ವಿಳಾಸಿನೀಜನಕ್ಕಮಾಯಲೊಡಂ 
(ಚಂದ್ರಪು. ೭-೧೫೦ ವ). [ಶೃಂಗಾರ *- ಕೆಯ್‌,) 
ಶೃಂಗಾರಂಬೆಜು (ಕ್ರಿ). ಅಲಂಕಾರವನ್ನು ಹೊಂದು; ಶೃಂಗಾರದಿಂದ ಕೂಡಿರು: 
ಮಧುರಶೀತಳಸುರಭಿಸಲಿಲಸಂಭೃತಕನಕಭೃಂಗಾರಮಂ ಶೃಂಗಾರಂಬೆತ್ತು ಪಿಡಿದು 
ನಿಂದ ವರುಣಾಂಗನೆಯಿಂ (ಶಬಶಂ. ೧-೭೯ ವು. [ಶೃಂಗಾರ + ಪೆಜು) 
ಶೃಂಗಾರಗೊಳ್ಳು (ಕ್ರಿ). = ಶೃಂಗಾರಂಬೆರು : ಕುಶಲಪರಿಕರ್ಮದಿಂ 
ಶೃಂಗಾರಗೊಂಡು ಕಲೆ ಬಾಡಿರುವ ಮೊಗವೆತ್ತಿ ಬೇಡುತಿಹ ವರವೇ (ಮರೆದೇ. ೧೭-೫). 
(ಶೃಂಗಾರ 4 ಕೊಳ್ಳು, (ಆ ಕೊಳ್‌) 
ಜ| ಶೃಂಗಾರಚೀಷ್ಟೆ (ನಾ). ಪ್ರಣಯವನ್ನು ವ್ಯಕ್ತಪಡಿಸುವ ಹಾವಭಾವ; ಕಾಮ 
ಚೇಷ್ಟೆ : ಆ ದಿವಿಜವನಿತೆಯರೆನಿತಾನುಂ ತೆಆದ ಶೃಂಗಾರಚೇಷ್ಟೆಗಳನುಪಯೋಜಿಸಿ 
ಯುಮೆಂತುಮೇಗೆಯ್ದುಮಾ ಜಂಗಮಮೇರುವೆನಿಸಿದ ಸೌಜನ್ಮಕಂದಾಂಕುರನಂ 
ಸಂಚಳಿಸಲಾಜದೆ ಸಿಗ್ಗಿನನುಕಂಪೆಯಂ ತರೆ (ಶಾಂತಿಪು. ೯-೯೯ ವ); ಲೋಕದಲ್ಲಿ 
ಮನುಷ್ಯರಿಗೆ ಹಲವು ಬಗೆಯ ಶೃಂಗಾರಚೇಷ್ಟೆಗಳನ್ನು ಮನ್ಮಥನೇ ಹೇಳಿಕೊಡುತ್ತಾ 
ಇದ್ದಾನೆ (ವಚಕಾ. ೧೮). (ಸಂ. ಶೃಂಗಾರಚೇಷ್ಟಾ) 
ಶೃಂಗಾರದೃಷ್ಟಿ (ನಾ). ೧. ಪ್ರಣಯಭಾವದ ನೋಟ. ೨. [ನಾಟ್ಕ] ಪ್ರೇಮ 
ವನ್ನು ವ್ಯಕ್ತಪಡಿಸುವ ದೃಷ್ಟಿ ; 0 ""ಸಂತೋಷದಿಂದ ಮತ್ತೆ ಮತ್ತೆ 


10 
15 


20 


30 


2 


ನೋಡುತ್ತ ಆಲಿಗಳನ್ನು ಚಲಿಸುವುದು. ವಿ-ಹರ್ಷ ಮತ್ತು ಅನುಗ್ರಹ 
ಗಳನ್ನು ತೋರಿಸುವಾಗ'' (ಲಾಸ್ಕರಂ. ೨೬೬ ಗದ್ಮಾನುವಾದ) : ಒದವಿದ ಕಣ್ಣಾಲಿಗಳತಿ 
ಮುದದಿಂದಂ ನೋಡಿ ನೋಡಿ ಮರಳ್ದುಂ ತಿರುಗಲ್‌ ಉದಯಿಸುವಪಾಂಗಮದು 
ತಾಂ ಮದವಾರಣ ಗಮನೆ ಕೇಳ್‌ ಕಟಾಕ್ಷಮೆನಿಕ್ಕುಂ - ಇದು ಶೃಂಗಾರದೃಪ್ಪಿ 
(ಲಾಸ್ಕರಂ. ೩-೧೦2... (ಸಂ.1 
ಶೃಂಗಾರಯೋನಿ (ನಾ). ಕಾಮ ; ಮನ್ಮಥ : ""ಶೃಂಗಾರಯೋನಿಃ ಶ್ರೀಪುತ್ರ: 
ಶೂರ್ಪಕಾರಾತಿ* - ೩ ಮನ್ಮಥನ ಹೆಸರುಗಳು'' (ಸಿದ್ಧಾಂತಿ. ೧೮). ([ಸಂ.] 
40 | ಶೃಂಗಾರಸಾರ (ನಾ). ಶೃಂಗಾರರಸವನ್ನು ಸತ್ತ್ವವನ್ನಾಗಿ ಉಳ್ಳವನು : ಇವಳಂ 
ಶೃಂಗಣರಸಾರಂ ಕುಸುಮಶರನೆ ಮೇಣ್‌ ಮಾಡಿದಂ (ಕಾವ್ಮಾಮ ೪೨). [ಸ0.) 


35 


ಶೃಂಗಾರಾಜಿತೆ (ನಾ). ೧. ಶ್ರೇಷ್ಠವಾದ ಕೋಡುಗಳಿಂದ ಶೋಭಿಸುವವಳು ; 
ಕಾಮಧೇನು. ೨. ಶ್ರೇಷ್ಠವಾದ ಪರ್ವತಶೃಂಗದಿಂದ ಶೋಭಿಸುವವಳು ; 
ಕಾವೇರಿ. ೧, ೨ : ಚಾರುಪಯೋಧರೆ ಮಹಿಮಾಧಾರೆ ಸದಾನಿಮಿಷಸೇವ್ಯರಸಯುತೆ 
ವರಶೃಂಗಾರಾಜಿತೆಯೆನಿಸುವ ಕಾವೇರಿ ಧರಾಕಾಮಧೇನುವೆನಿಪುದು ಪುಸಿಯೇ 


(ರಾಜಶೇ. ೨-೮). (ಸಂ. ಶೃಂಗಾರಾಜಿತಾ) 


ಶೃಂಗಾರಿ 


೪ 


ಶೃಂಗಾರಿ (ಗು). ೧. ಪ್ರಣಯಭಾವದ; ಅನುರಾಗದಿಂದ ಕೂಡಿದ. 
೨. ಕಾಮಾಸಕ್ತಿಯುಳ್ಳ. ೩. ಸಿಂದೂರದ ಕಲೆಯುಳ್ಳ. (ನಾ). ೪. ಅನುರಾಗಿ; 
ಪ್ರಣಯಿ. ೫. ಅಲಂಕಾರ; ಭೂಷಣ. ೬. ಪದ್ಮರಾಗ. ೩. ಆನೆ. 
ಆ. ವೀಳೆಯದೆಲೆಯ ಬಳ್ಳಿ, - ಹಂಬು. (ಸಂ. ಶೃಂಗಾರಿನ್‌; 

ಶೃಂಗಾರಿಸು (ಕ್ರಿ). ೧. ಅಲಂಕೃತವಾಗು; ಸಿಂಗರಗೊಳ್ಳು : ಕುಶನೆ ಕೇಳ್‌ 
ಪಟ್ರ್ಟಾಭಿಸೇಕದ ವಸತಿ ಶ್ರಿಂ|ಪಾಲಾಂ. ಸಿ೦]7ಇಾಲಿಸಿತು (ತೊಲರಾ. ೨-೨-೧೪. ೨. ಪ್ರಣಯ 
ಭಾವವನ್ನು ವೃಕ್ತಪಡಿಸು ;: ಮನೋಹರರೂಪಮಂ ನೆನೆವ ಯುವತಿ ಶೃಂಗಾರಿಸುವ 
'ಚೇಷ್ಟೆಯನವಿರತಂ ನೆನೆವಂ (ಒಸಪು. ೪೨-೨೧). [ಶೃಂಗಾರ + -- ಇಸ್ಕು। 

ಶೃಂಗ್ಗಿ (ಗು). ೧. ಕೊಂಬುಳ್ಳ ; ಕೋಡುಳ್ಳ. (ನಾ). ೨. ಬೆಟ್ಟ ; ಪರ್ವತ : 
*`ಧರಮದ್ರಿ ಕುಧರಂ . . . ಶೃಂಗಿ ಸಾನುಮಂತಂ ಗೋತ್ರಮೆನಲು ಬೆಟ್ಟಕ್ಕೆ ನಾಮಂ'' 
(ಮಂಗರಾ. ೨೯-೧). ೩. ಕೋರೆಯುಳ್ಳುದು ; ಆನೆ : ಶೃಂಗಿಯಲಿ ಉರಗನಲಿ 
. - « ದುಶ್ಚರಿತನಲಿ ವಿಶ್ವಾಸಿಸೆ (ಕುವ್ಕಾಸ. ೯ ೩೯). ೪. ಎತ್ತು; ವೃಷಭ. ೫. ಒಂದು 
ಬಗೆಯ ಜಿಂಕೆ; ಸಾರಂಗ : ""ರುಷ್ಕಮದು ಮರುತ್‌ ಪೃಷತಮಾ ಶೃಂಗಿಯೆನೆ 
ಸಾರಂಗಮಕ್ಕು'' (ಮಂಗರಾ. ೪೮-೧೦) ; ಕಂಗಳ ಮಧ್ಮದ ಮಲೆಯಲ್ಲಿ ಒಂದು ನಿಸ್ಸಂಗ 
ಶೃಂಗಿ ಮೇವುತ್ತದೆ (ಸಕವ. ಕ. 1, ೪೨-೧೫೦). ೬. ಕುದುರೆಗಳಲ್ಲಿ ಒಂದು ಬಗೆ : 
ಕರ್ಣಪ್ರದೇಶದಲ್ಲಿ ಕೀಲಿನಲ್ಲಿ ಸುಳಿಯುಳ್ಳ ಅಶ್ವವು ಶೃಂಗಿಯೆನಿಸಿಕೊಳ್ಳುವದು 
(ಸೌಗಂಧಿ. ೩೧೨-೮). (ಸಂ. ಶೃಂಗಿನ್‌] 

ಶೃಂಗ್ಲಿ (ನಾ). ೧. ಒಂದು ಬಗೆಯ ಮೂಲಿಕೆ; ಹೆರಿಗೆಹಾಲೆ : “ಶೃಂಗೀ, | 
ವೃಷಭಃ, ವೃಷಃ - ೩ ಹೆರಿಗೆಹಾಲೆಯ ಹೆಸರು'' (ಸಿದ್ಧಾಂತಿ. ೧೩೮). ೨. ಒಂದು ಬಗೆಯ 
ಔಷಧೀಮೂಲಿಕೆ; ಅತಿಬಜೆ : ''ಶ್ಕಾಮಕಂದಂ ಶೃಂಗಿಯೆಂದೂಡತಿಬಜೆಯಕ್ಕು'' A 


(ಮಂಗರಾ. ೪೧-೩೬); ಇ(ಹಿ)0ಗು ಬಜೆ ಚಿತ್ರಮೂಲಂ ಶೃಂಗಿಯುಮಜಮೋದೆ . . . 


15 


ತಿಗಡೆಯಿಂತಿವನಿಂಗು ಮೊದಲ್ಮಾಡಿ ಕೊಳ್ಗೆ ಭಾಗೋತ್ತರಮಂ (ಆಶ್ಚಶಾ. ೧೧೧-೭). 
೩. ಒಂದು ಬಗೆಯ ಸಸ್ಕ; ಕಡಸಿಗೆ : ""ಆ ಶೃಂಗಿ ಕಡಸಿಗೆ ದ್ಕುತಿಯೆನಲು 
ಮುಷ್ಟೆಯಕ್ಕು'' (ಮಂಗರಾ. ೪೫-೪೮). ೪. ಒಂದು ಬಗೆಯ ಮರ ; ಭೂರ್ಜ. 
೫. ಒಂದು ಬಗೆಯ ವಿಷ : ಸಿಡಿಲೇಂ ಶೇಷನ ದಾಡೆಯೇಂ ವಡಬನೇಂ ಕಾಲಾಗ್ನಿಯೇಂ |25 
ಶೃಂಗಿಯೇಂ ತಡೆದಾಂತಗ್ಗಳೆಯಂ ಗಡಂ ಮದನನೇಂ ಪಾಪಾರಿಯೇಂ ಕಾಲನೇಂ . .. 
ನಿಲಲ್ದೆಟೆಗುಮೇ (ರಶ್ನಾಶ. ೧೦೫). (ಸಂ. ಶೃಂಗೀ) 

ಶೃಂಗಿಕ (ನಾ). ಒಂದು ಬಗೆಯ ವಿಷ : “"ಶೃಂಗಿಕಃ . . . 
ವಿಷಭೇದಂಗಳ್‌'” (ಹಲಾಯು. ೧೦೬-೨೫). ([ಸಂ.) 

ಶೃಖಂಡ (ನಾ). ಶ್ರೀಗಂಧ ; ಚಂದನ : ಶ್ರೀಬ್ರಹ್ಮೇಸ್ವರದೇವರ ನಂದಾದೀವಿಗೆಗಂ 
ಶೃಖಣ್ಣಕ್ಕಂ ನಾಲ್ಕುನಾಡ ಸುಂಕಮಂ ಪೂರ್ವ್ವಮರ್ಯ್ಮಾದೆಯಂ ಪ್ರತಿಪಾಳಿಸಿ 
ಕೊಟ್ಟಿ ಸಾಸನಂ (ಕಇಆ. ೧೧೫-೧೯-೨೫;052). "ಸಿರಿಕಂಡ' ಪರಾ. (ಎ ಸಂ. ಶ್ರೀ ಖಂಡ] 

ಶೃಗಾಲ (ನಾ). ನರಿ ; ಜಂಬುಕ : ಪಡುವಣದಡವಿಯ ರಾಜಕಾರಣಪಟು, ಬಂದಿತಾ 
ಶೃಗಾಲ (ದ್ಕಾವಾಪೃ. ೯-೨). [ಸಂ.) 

ಶೃಣಿ (ನಾ). ಅಂಕುಶ : ಇಸೆ ಮದನನಾಗಳ್ಳುಸುಮಬಾಣಮಂ ಬಲುನೊಂದು 
ವಿರಹವಿಹ್ವಲತೆಯಿಂ ಕಯ್ಮ ಶೃಣಿ ನೆಲದಲ್ಲಿ ಬೀಳೆ ಧೈರ್ಯದ ಬೆಸುಗೆ ಬಿರ್ಚಿ ತನು 
ಕಾಮಾಗ್ನಿಯಿಂ ಬೆಂದುದು (ಕುಮಾಪು. ೩-೭೨). (ಸಂ) 

ಶೃತ (ಗು). ೧. ಕುದಿಸಿದ ; ಮರಳಿಸಿದ : ಔಷಧಗಳನಿಡಿದು ಜಜ್ಜುಗುಟ್ಟಿ 
ನೀರಿನಲ್ಲಿ ಹಾಕಿ ಚತುರ್ಭಾಗಾವಶೇಷವಾದುದು ಶೃತಕಷಾಯವೆನಿಸಿಕೊಂಬುದು 
(ವೈದ್ಮಸಾ., 1 ೧೧೫). (ನಾ). ೨. ಬೇಯಿಸಿದ ಪದಾರ್ಥ. ೩. ಕಾಸಿದ ತುಪ್ಪ : 
““ಶೃತಂ, ಪಕ್ಚಂ - ಈ ೨ ಕಾಸಿದ ತುಪ್ಪ'' (ಹಲಾಯು. ೪೬-೧೨೧). [ಸಂ.] 

ಶೆಂಕಬುನೀರ್‌ (ನಾ). ಒಂದು ಬಗೆಯ ಬಳ್ಳಿ ಮತ್ತು ಅದರ ಹೂವು : 
ಶೆಂಕಟುನೀರ್‌ (ಎಇ ೫೪11 ೧೩೯-೧೯; ೧೪೩೪). [(€- ತಮಿ. ಚೆಜ್ಕಟುನೀರ್‌] 

ಶೆಂತಮಿಳ (ನಾ). ಶುದ್ಧವಾದ ತಮಿಳುಭಾಷೆ : ಶೆನ್‌ತಮಿಳದೊಳಗಿನ ಅತಿಸರಸವಾದ 
ಕುರಲ್‌ ಎಂಬ ಪ್ರಾಚೀನಕಾವ್ಮದಲ್ಲಿ ಸಂಸ್ಕೃತಶಬ್ದಗಳು ಬಹುತರ ಕಾಣಿಸುವುದಿಲ್ಲ 
(ಮುಂಬಯಿ. ೪-೧೨೬). "ಚೆಂದಮೀಖ್‌' ಪರಾ. [4೯ ತಮಿ. ಚೆನ್ನಮಿಯ್‌] 


ಎಸ್ಫುಲಿಂಗಃ - ಈ ೬ 


ತಿಂ 


35 


45 


೮೧೫೨ 


10 


ಶೇಕದಾರ 


ಶೆಂಬಾಜ (ನಾ). ಒಬ್ಬಾತನ ಹೆಸರು : ಕನ್ನವಾಡ ಗಂಗವಾಡ ಬಳೆಯವಾಡ 
ರೆರ್ನಾಡಾಳ ಸಿಯಳಾಜಸಾಮಿ ಸರ್ಬರಸ ಕೊಟ್ಟೋರ್‌ ಶಿನ್ನರ್ಗೆ: ಆ ಶೆಂಬಾಜ 
ಗೆಯೋದಂ (ಮೈಆರಿ. ೧೯೨೯, ೧೧೮-೨; 620). 1?) 

ಶೆಂಬೆ. `ಶಂಪೈ' ನೋ. 

ಶೆಟಎ "ಸೆಟವ್ಕಿ' ನೋ. 

|ಶೆಟ್ಟ, 'ಸೆಟ್ಟಿ' ನೋ. 

| ಶೆಟ್ಟಗಾಗ `ಸೆಟ್ಟಿಕಾಅ ನೋ. 

ಶೆಡ್ಡು, ಷೆಡ್ಡು (ನಾ). ದನಕರುಗಳನ್ನು ಕಟ್ಟುವುದು, ಸಾಮಾನುಗಳನ್ನು 
ಶೇಖರಿಸಿ ಇಡುವುದು, ವಾಹನಗಳನ್ನು ನಿಲ್ಲಿಸುವುದು ಇತ್ಯಾದಿಗಳಿಗಾಗಿ 
ಕಟ್ಟಿರುವ ಕೊಠಡಿ : ಡ್ರೈವರು ಕಾರು ಸ್ಟಾರ್ಟ್‌ಮಾಡಿ ಶೆಡ್ಡಿನಿಂದ ಹೊರತಂದನು 
(ಗೋಪುರ. ೧೨೦). ಹೆಡ್ಡು : ಸಣ್ಣ ಜಿಂಕ್‌ಷೀಟ್‌ ಷೆಡ್ಡಿನಲ್ಲಿ ನಮ್ಮ ಹಿತ್ತಿಲಲ್ಲೇ 


ವಾಸವಾಗಿದ್ದ ಚೆಲುವ. , . ಕೆಮ್ಮಿದ (ಚಿಂಗೂಲಿ. ೧). [€ ಇಂ. Shed] 

ಶೆಬ್ಬಿ "ಶಬ್ಬಿ' ನೋ. 

ಶೆಲೆ "ಸೆಲ್ಮೆ' ನೋ. 

ಶೆಲ್ಬು (ನಾ). ""(ಸಾಮಾನುಗಳನ್ನಿಡಲು) ಕಲ್ಲು, ಮರ, ಲೋಹ 


ಮುಂತಾದುವುಗಳ ಹಲಗೆಗಳನ್ನು ಜೋಡಿಸಿ "ಮಾಡಿದ ಸಾಧನ : ಅವಳು 
ಶೆಲ್ಫಿನ ಮೇಲಿನ ಪುಸ್ತಕಗಳನ್ನು ತಿರುವಿಹಾಕುತ್ತಿದ್ದಹಾಗೆ . . . 
[€- ಇಂ. Shelf] 


ಅವಳ ದ್ದಷ್ಟಿ ಅತ್ತ 
ತಿರುಗಿತು (ಜನಿವಾ. ೩೧). 

ಶಲ್ಲೆಹ "ಸೆಲ್ಲೆಹ' ನೋ. 

ಶೆಶಿಗಳಬೀವ (ನಾ). ಒಬ್ಬಾತನ ಹೆಸರು : ಶೆಶಿಗಳಬೀವನುರ್ಗ್ಗವುಣ್ಣುಂಗಯ್ಕೆ 
ಕೂದಲಿಯ ನಿಟ್‌ದು (ಎಕ ೪॥, ಸೊರಬ. ೨೦೨-೪; 95ರ). (7) 

ಶೇಂಗಾ, ಸೇಂಗ, ಸೇಂಗಾ (ನಾ). ಮೇಲೆ ಗಟ್ಟಿಯಾದ ಸಿಪ್ಪೆ ಇದ್ದು ಒಳಗಡೆ 

| ಕಾಳುಗಳಿರುವ ಒಂದು ಬಗೆಯ ಕಾಯಿ; ನೆಲಗಡಲೆ ; ಕಡಲೆಕಾಯಿ : ತೆಂಗು. 

| — ಶೇಂಗಾ, ಎಣ್ಣೆಯ ಕಾಳು ಮುಂತಾದುವುಗಳ ಬೇಸಾಯದಲ್ಲಿಯೂ . 

| ಬಂಡವಾಳಗಾರಿಕೆಯು ತಲೆಹಾಕುವದು (ಮಾವಾರ. ೧೫). ಸೇಂಗ : ಎತ್ತು ಮೂಟೆ 

| ಹೊತ್ತಂತೆ ಡಿಗ್ರಿಗಳನ್ನು ಹೊತ್ತು, ಸೇಂಗ ತಿಂದು ಸಂತೆಗಳಲ್ಲಿ ಟೊಪ್ಪಿಗೆಗಳನ್ನು 

| 


ಮಾರಿ ಸತ್ತವರು ವಿಭೂತಿಗಳು (ಹುಚ್ಚುಹು. ೮೩). ಸೇಂಗಾ : ಸ್ವಲ್ಪ ಕಪ್ಪು ಅಥವಾ 
ಕೇಸರಿ ನೆಲವಾದರೆ ಮೆಣಸಿನಗಿಡ. ಸೇಂಗಾ . . . ಬೆಳೆಯಬಹುದು (ಕೃಷಿಪ್ರ ೪೨); 
ಅವರ ಚಿತ್ತವೆಲ್ಲ ವ್ಯಾಪಾರದಲ್ಲಿ ರೂಪಾಯಿ ಅಣೆ ಕಾಸುಗಳಲ್ಲಿ ಬೆಲ್ಲದ 
ಪೆಂಟೆ, ಮೆಣಸಿನಕಾಯಿ ಸೇಂಗಾ ಧಾರಣೆಗಳಲ್ಲಿ (ಮೋಹಬ. ೪೧). 
(ಆ ಮರಾ. ಶೇಂಗ) 

ಶೇ "ಸೇಕ್ಕ' ನೋ. 

(ಶೇಕಡ 'ಶೇಕಡಾ' ನೋ. 

ಶೇಕಡಾ, ಶೇಕಡ, ಸೇಕಡಾ (ನಾ). ೧. ನೂರಕ್ಕೆ ಇಷ್ಟು; ಪ್ರತಿಶತ : ಪ್ರತಿನೂರಕ್ಕೆ, 

| ಪ್ರತಿಶತ, ಶೇಕಡಾ (೨೬೩೬ ಪತ್ರಿನಿ. ೬೧). ೨. ಪ್ರತಿಶತವನ್ನು ಸೂಚಿಸುವ ಚಿಹ್ನೆ; 
(%) : ಇಂಗ್ಲೀಷ್‌ಭಾಷೆಯ ಮೇಲ್ತಟ್ಟೆಯಲ್ಲಿ . . . ಸಮುಚ್ಚಯಾಕ್ನರಗಳು, ಶೇಕಡಾ, 
ಆವರಣ, ಅರ್ಧವಿರಾಮ . . . ಇರುತ್ತವೆ (ಮುದ್ರಕ ೨೩). ಶೇಕಡ : ೧. ಶೇಕಡ 
ಒಂಭತ್ತಕ್ಕಿಂತ ಕಡಿಮೆ (ಗಲಿಪ್ರ. ೭೮); ಎ ಮತ್ತು ಇ ಗುಂಪಿನವರು ಶೇಕಡ ೭-೭ ರಂತೆ 
(ಶಿಕ್ತದ.೩೪೬). ಸೇಕಡಾ : ೧. ಸಾಮಾನ್ಯವಾಗಿ ಒಬ್ಬರೇ ಮೇಷ್ಟರು ಇರುವ ಪಾಠಶಾಲೆಗಳ 
ಸಂಖ್ಯೆ ಹೆಚ್ಚು ; ಸೇಕಡಾ ಎಪ್ಪತ್ತರವರೆಗೆ ಎಂದು ಹೇಳಬಹುದಾಗಿತ್ತು (ರಂಗಕ. ೩೫). 

ಸೇಕಡಾವಾರು - ನೂರರ ದರ; ಪ್ರತಿಶತ ಸಂಖ್ಯೆ : ಯಾವುದಾದರೂ 

ವಿತ್ತೀಯ ವರ್ಷದಲ್ಲಿ . . . ಗೊತ್ತುಮಾಡಬಹುದಾದಷ್ಟು ಸೇಕಡಾವಾರು ಮೊಬಲಗು 
(ಭಾದಾನ. ೧೫೩). (ಹಿಂ. ಸೈಕಡೇ। 

ಶೇಕದಾರ, ಶೇಕ್ಷಾರ, ಷೇಕ್‌ದಾರ (ನಾ). ಭೂಕಂದಾಯವನ್ನು 
ವಸೂಲುಮಾಡುವ ಇಲಾಖೆಯ ಮೇಲ್ವಿಚಾರಕ, - ಅಧಿಕಾರಿ : ಆಯಾ 
ಗ್ರಾಮಗಳ ಶೇಕದಾರ, ಗೌಡ, ಶ್ಮಾನುಭಾಗ ವಗೈರೆ ರೈತರಿಗೆ. , . ತಾಕೀತು ಮಾಡಿ 


ಶೇಕದಾರಿ ೮೧೫೩ ಶೇಷಧಾಮ 


(ಮಹಾವಂ. ॥. ೬೦) : ಅಮಲ್ಲಾರರೂ, ಶೇಕದಾರರೂ ಫಾರಂನ್ನು ಶಾನುಭೋಗನಿಗೆ 

ಕೊಟ್ಟು ಬಿಟ್ಟರೆ ಕೃತಕೃತ್ಮರಾದೆವೆಂದುಕೊಳ್ಳುತ್ತಾರೆ (ಜಸ್ತಃ. ೨೪). ಶೇಕ್ಷಾರ : 

ಶೇಕ್ವಾರ ಶಾನುಭೋಗರನು ಕರೆದುಕೊಂಡು ನಾಳಿನ ಸಂಜೆಗೈದಿರಿ (ಅರ್ಚಾವಿ. ೩೧-೪೦). ಶೇರವಾನಿ, ಷೆರ್ವಾನಿ (ನಾ). ಒಂದು ಬಗೆಯ ಸಡಿಲವಾದ ನಿಲುವಂಗಿ : 

ಷೇಕ್‌ದಾರ : ನಮ್ಮೂರಿಗೆ ಷೇಕ್‌ದಾರ್ರೇ ಕಣಪ್ಪೋ ಸರ್ಕಾರ! (ನಮ್ಮಳ್ಳಿ ೧೧). | ಕಡ್ಬಿ ಪೊಟ್ಟಣ, ಸಿಗರೇಟು ಮತ್ತು ಇಸ್ಪೀಟುಗಳ ಕೇಸುಗಳು, ಬೂದಿಕರಂಡಗಳು, ಶೇರವಾನಿ, 

1 ಮರಾ. ಶೇಕದಾರ್‌, ಶೇಖದಾರ್‌) | ಶರ್ಟುಕೋಟುಗಳ ಗುಂಡಿಗಳು (ಕಎಕೋ. ಓ ಆ). ಹೆರ್ವಾನಿ : ಕೆಲವರು ಯೂರೋಪಿಯನ್‌ 

ಶೇಕದಾರಿ (ನಾ). ಜಿಲ್ಲೆ ಅಥವಾ ಹೋಬಳಿಯ ಕಂದಾಯವನ್ನು ವಸೂಲು | ಉಡುಪು ..ಇನ್ನು ಕೆಲವರ: ಉತ್ತರ ಹಿಂದೂಸ್ಥಾನದ ಷೆರ್ವಾನಿ ಮತ್ತು ಸುರ್ವಾಲ್‌ 
ಮಾಡುವ ಅಧಿಕಾರ, - ಹುದ್ದೆ : 6. (ಮಖಾ. HE (ದಿಲ್ಲಿಪ. ೪). (€ ಪಾಠ. ಮರಾ. ಶೇರವಾನ್‌, ಶೇರವಾನೀ; ಹಿಂ. ಶೇರವಾನೀ। 


ರಸ. . . ಮಾನನೀಯ ಮಹಾದೇವೀಜನಮುಮ!0) (ವರ್ಧಮಾ. ೬-೪೦ ವ). 
೨. ಉದ್ದೇಶ. (ಸಂ. ಶೇಮುಷೀ। 


ಶೇಕ್ಲಾರ “ಶೇಕದಾರ' ನೋ. ; ಶೇರು "ಸೀಜ್ಮು' ನೋ. 
ಶೇಖದಾರಿಕೆ (ನಾ). ಎ ಶೇಕದಾರಿ. (ಶೇಕದಾರ 4 - ಇಕೆ] ಶೇಲು (ನಾ). ೧. ಒಂದು ಬಗೆಯ ಮರ; ಚಳ್ಳೆಮರ : ಸ 
ಶೇಖರ, (ನಾ). ಒಟ್ಟಾದುದು ; ಸಂಗ್ರಹ : ಆ ಜಿಲ್ಲೆಯಿಂದ ಸಂತ್ರಸ್ತರಿಗಾಗಿ |10| ಬಹುವಾರಕಃ - ಚಳ್ಳೆಮರ, ಬೊಂಕೇಕಾಯಿಗಿಡ'' (ಸಿದ್ಧಾಂತಿ. ೧೧೯). ೨. EOS 
ಸಾವಿರಾರು ರೂಪಾಯಿಗಳು ಶೇಖರವಾಯಿತು (ರ). "ಶೇಖರಿಸು' ಪರಾ. ಗಿಡ :""ಶೇಲು, ಶ್ಲೇಷ್ಮಾತಕಃ - ಈ ೨ ಅಂಬಟೆಮರದ ಪೆಸರ್‌'' (ಹಲಾಯು. ೩೩-೪೪). 
[ದೇ. ॥ ತಮಿ. ಚೇಕರಮ್‌; ಮಲ. ಶೇಖರಮ್‌: ತೆಲು. ಸೇಕರಮು] [ಸಂ.) 


ಶೇಖರ, (ನಾ). ೧. ತಲೆಯಲ್ಲಿ ಧರಿಸುವ ಹೂಮಾಲೆ, ಒಡವೆ ಮುಂತಾದವು: ಶೇಲೆ "ಸೇಲೆ' ನೋ. 
“ಆಪೀಡಃ, ಶೇಖರಃ - ಈ ೨ ಬಾಸಿಗಂ'' (ಹಲಾಯು ೯೧-೪೦೦). ೨. ಕಿರೀಟ; ಮಕುಟ. ಶೇವ (ನಾ). ೧. ಹಾವು; ಸರ್ಪ. ೨. ಎತ್ತರ; ಔನ್ನತ್ಯ. ೩. ಸಂತೋಷ; 
೩. (ಬೆಟ್ಟದ) ತುದಿ; ಶಿಖರ. ೪.ಮುಖ್ಯನಾದವನು ; ಮುಖಂಡ : ಬಸವಯ್ಯ |15| ಆನಂದ. ೪. ಸಂಪತ್ತು ; ಐಶ್ವರ್ಯ. ೫. ಅಗ್ನಿ. ೬. ಶಿಶ್ನ. ೩. ಸೋಮರಸ. 


ಿ- ೬. ಶಿಶ್ನ. 

ಅಭಯಾಘನದಯಾನಂಬುಧಿಯ ಭಯಮಭಯವಮಾತ್ಮಶೇಖರನೆ ಎಂದುವುಂ [ಸಂ.) 

ನಿಮ್ಮಡಿಯ ಸರಿಯೇ ತಂದೆ (ಟಃ. ೫೯:೫೨). ೫ ತುದಿಯನ್ನು ಮುಟ್ಟಿದವನು : | | ಶೇವಂತಿ "ಸೇವಂತಿ' ನೋ. 

ಕೋಕನದಬಾಂಧವನುದಯಾಚಳಶಿಖರಶೇಖರನಾದಂ (ಪಂಪಭಾ. ೩-೧೧ ವೌ... (ನಂ.1 | ತೇವಣಿಗೆ (ನಾ). ಒಂದು ಬಗೆಯ ಗಿಡ : ನೆಲ್ಲಿ ಶೇವಣಿಗೆ . . . ಚಂದನಂಬೆತ್ತ 
ಶೇಖರಣೆ (ನಾ). ಕೂಡಿಸುವಿಕೆ ; ಸಂಗ್ರಹಿಸುವಿಕೆ : ಕೆಲವು ದಿನಗಳ ನಂತರ ಪೇರ್ಮೆಳೆಗಳೊಳು ವಲ್ಲರಿಗಳುಂ ಪರ್ವಿ (ಪ್ರಭುಪು. ೩-೧೩೦). 1 

ನಿರಾಶ್ರಿತರಿಗಾಗಿ ಹಣ ಶೇಖರಣೆ ಮಾಡಬೇಕೆಂದು ಎಲ್ಲ ಶಿಬಿರದವರಿಗೂ ಸೂಚನೆ |20| ಶೇವಧಿ (ನಾ). ೧. ನಿಧಿ; ಸಂಪತ್ತು. ೨. ಕುಬೇರನ ನವನಿಧಿಗಳಲ್ಲಿ ಒಂದು. 

ಬಂದಿತು (ಗೋಪುರ. ೮೯); ಹಣದ ಗುಣ ಅದರ ಸದ್ವಿನಿಯೋಗದಲ್ಲಿದೆ; ಆದರೆ ಅದರ [ಸಂ.] 

ಶೇಖರಣೆಯಲ್ಲಿಲ್ಲ (ರಂಗರೋ. ೧೫೮). (ಶೇಖರಿಸು * - ಅಣೆ) ಶೇವಲ (ನಾ). ಒಂದು ಬಗೆಯ ಗಿಡ : ``ಹಸುರುರಿಬ್ಬನ್‌ ಗಿಡ, ಕುದುರೆಬಾಲದ ಗಿಡ, 
ಶೇಖರಿಸು (ಕ್ರಿ). ಕೂಡಿಡು; ಸಂಗ್ರಹಿಸು : ಅನೇಕವರ್ಷಗಳು ವೆನಿಸಿಯನರು ಖಾನನ | ಶೈವಾಲ. ಶೇವಲ. ಶೈವಲಿ'' (ಸಸ್ಮನಿ. ೩೩). ಸಂ) 


ಆಸ್ತಾನದಲ್ಲಿದ್ದು ಬೇಕಾದಷ್ಟು ಒಡವೆಗಳನ್ನೂ ಚಿನ್ನವನ್ನೂ ಶೇಖರಿಸಿದರು| ಶೇಷ (ಗು). ೧. ಉಳಿದ ; ಮಿಕ್ಕ. (ನಾ). ೨. ಉಳಿಕೆ ; ಮಿಕ್ಕುದು; ಶಿಲ್ಕು 
(ಪ್ರವಾಇ. ॥. ೭) ; ಮಳೆಗಾಲದಲ್ಲಿ ಹೆಚ್ಚಾಗಿ ಬೀಳುವ ಮಳೆಯನ್ನು ಜಲಾಶಯಗಳಲ್ಲಿ |25 | ಶೇಷಗ್ರಹಣಂ ಉಕ್ತಾವಶಿಷ್ಟ ಸಂಗ್ರಹಾರ್ಹಂ (ತತ್ತ ಪ್ರ ೧೮೨): ಶೇಷಕ್ಕೆ - ಬಳ್ಳದಟ್‌: 
ತಡೆಹಿಡಿದು, ಶೇಖರಿಸಿ ಬೇಸಿಗೆಯಲ್ಲಿ ಬಳಸುತ್ತೇವೆ (ನನದ. ೪). ಅದಜ ಮಣ್‌ (ಶಮದ. ೧೩೨ ಪ್ರಯೋ). ೩. ತಿಂದು ಉಳಿದುದು ; ಎಂಜಲು ; 
[ಶೇಖರ, 4 - ಇಸ್ಮು. ! ತೆಲು. ಸೇಕರಿಂಚು] ಉಚ್ಛಿಷ್ಟ. ೪. ದೇವರು, ಗುರುಹಿರಿಯರಿಗೆ ಅರ್ಪಿಸಿ ಪಡೆದ ಆಹಾರ ಪದಾರ್ಥ 
ಶೇತಕಿ (ನಾ). (ಉಕ) ವ್ಯವಸಾಯ ; ಕೃಷಿ ; ಒಕ್ಕಲುತನ. ಮುಂತಾದುವು ; ಪ್ರಸಾದ : ಶಿವಪ್ರಸಾದವನಿತ್ತು ಕುವರ ನಾಳಿನ ದಿವಸ ನಿನಗೆ 
ತೇತಕೀಶಿಕ್ಷಣಶಾಲೆ ಎ ಕೃಷಿವಿದ್ಮಾಲಯ  : ಪ್ರತಿಹಳ್ಳಿಯಲ್ಲಿಯೂ ಶೇತಕೀಶಿಕ್ಷಣ ಪುಟ್ಟುವ ನಿನ್ನ ಸತಿಸಹಿತ ಈ ಶೇಷವ ತವಕದಿಂ ಸೇವಿಸೆನಲು (ಪ್ರೌಢರಾ. ೮-೭೪); ಸಕಲ 
ಶಾಲೆಯನ್ನು ತೆರೆಯುವ ಅಗತ್ಯವಿದೆ (ರೂಢ). 1೯- ಮರಾ. ಶೇತಕೀ। ಭೋಗಾದಿ ಭೋಗಂಗಳಂ ಶಂಭುಶೇಷವನಲ್ಲದನುಭವಿಸನಾ ಭಕ್ತ (ಗುರುಚಾ. ೧೧-೧೮). 
ಶೇನಭಾವಿಕೆ 'ಸೇನಬೋಯಿಕೆ' ನೋ. | | ೫. (ಪುರಾಣದಲ್ಲಿ ವರ್ಣಿತವಾಗಿರುವ) ಸಾವಿರ ಹಡೆಗಳುಳ್ಳ ಸರ್ಪ; 
ಶೇನಭೋಗ "ಸೇನಬೋವ' ನೋ. | ಆದಿಶೇಷ : ಶೇಷಂ ಫಣಂ ಬಳ್ಳಿ ಸುರ್ಕಿದಪಂ ಸೀರೆಯ ಸಿಂಬಿವೋಲ್‌ 
ಶೇಫ (ನಾ). ೧. ಪುರುಷನ ಜನನೇಂದ್ರಿಯ ; ಶಿಶ್ನ : "ಶಿಶ್ನ. ಶೇಘ್ನ | | ಖಳನೃಪಾಲಾಕ್ಷೌಹಿಣೀಭಾರದಿಂ (ಗವಿ. ೧-೩೦1. ೬. ಒಂದು ಬಗೆಯ ಹಾವು : 
ಮೇಡ್ರಃ , ಲಿಂಗಂ, ಮೇಹನಂ, ಶೇಫನ್‌ - ಈ ೬ ತೇಘರ'' £ಹಣಾಯು. 1೫ eid "“ತನುವಿನಲಿ ಕಪ್ಪಿರಲು ಕಾಳಿಂಗನಕ್ಕು ಕಾಂಚನವರ್ಣಮಾಗೆ ಶೇಷನೆನಿಕ್ಕು' 
೨. ತರಡು. ೩. ಬಾಲ. [ಸಂ.) 35 (ಮುಂಗರಾ. ೧೧೯-೪); ಸಿರಸ್ಸಿನಲ್ಲಿ ಶಂಖ ಉಳ್ಳದು ಶೇಷನೆನಿಸಿಕೊಂಬುದು 


ಶೇಫಸ್ಸು (ನಾ). ಎ ಶೇಫ ೧ :“`ಶಿಶ್ನ;, ಶೇಫಃ, ಮೇಡ್ರೆಃ. ಲಿಂಗಂ, ಮೇಹನಂ, ಶೇಫಸ್‌ | (ಎಹಚ. ೨-೫». ಪಿ. ಬಲರಾಮ. ಆ. ಲಕ್ಷ್ಮಣ. ೯. ದಿಗ್ಗಜಗಳಲ್ಲಿ ಒಂದು. 
-. ಈ ೬ ಶೇಘಂ'' (ಹಲಾಯು. ೮೫-೩೬೦); ವರತಪಸ್ಸಿಂ ಸ್ತೂಲಮಪ್ಪ ಶೇಫಸ್ಬು ಸತ್ತಿರೆ | ೧೦. [ಗಣಿತ] ಭಾಗಾಕಾರಲೆಕ್ಕದಲ್ಲಿ ಭಾಗವಾಗದೆ ಕಡೆಯಲ್ಲಿ ಉಳಿಯುವ 
ಮೃತ್ತಮಾನಬೆಂದೆಮ್ಮುಡಿಗೆ ಪಾಯ್ಡು ತಿಂಬರು ಕಣಾ (ವೀಶೈವು. ೪-೭-೫೦). ಸಂಖ್ಯೆ : ಮೇಲಿನ ಲೆಕ್ಕ ದಲ್ಲಿ, ಯಾವುದೋ ಒಂದು ಸಂಖ್ಯೆಯನ್ನು ಬೇರೆ 
[ಸಂ. ಶೇಫಸ್‌] ಬೇರೆ ಸಂಖ್ಯೆಗಳಿಂದ ಭಾಗಿಸಿದರೆ, ಬೇರೆ ಬೇರೆ ಶೇಷಗಳು ನಿಲ್ಲುತ್ತವೆ (ಗಣಿಚ. ೩೦೨). 
ಶೇಫಾಲಿಕೆ, ಶೇಘಾಳಿಕೆ (ನಾ). ಒಂದು ಬಗೆಯ ಗಿಡ ; ಕರಿಯ ಲಕ್ಕಿಗಿಡ :|40 [ಸಂ.1 
ಬಿದ್ದಿರುವ ಹೂಗಳನೆ ಆರಿಸಿಕೊ ಗೌಡಸೂಸೆ ಶೇಘಾಲಿಕೆಯ ನೀನಳ್ಳಾಡಿಸದೆಯೆ ಶೇಷಧರ (ನಾ). ಹಾವನ್ನು ಆಭರಣವಾಗಿ ಧರಿಸಿರುವವನು ; ಶಿವ : 
(ಧ್ವನ್ಮಾಲೋ. ೧೧೩). ಶೇಫಾಳಿಕೆ : ಕಂಡೊಗೆದೊಸಗೆ ಮನಕ್ಕಧಿಕಮಾಗೆ ಶೇಫಾಳಕೆ ಶೇಷಧರನಂತಿರದೆ ತಾಪಸವೇಷದಿಂದೆಯ್ತಂದು ಸೂನೃತಭಾಷಣಂ ಸಿರಿಯಾಳಸೆಟ್ಟಿಯ 
ಸಂತಸದಿಂದಿಕ್ಕಿದ ಬಾಷ್ಟಪ್ರಸರಮನಿಳಿಸಿದುವು (ಕಾವ್ಕಾವ. ೮೭೭). (ಸಂ. ಶೇಘಾಲಿಕಾ) ಪುತ್ರನಂ ಬೇಡೆ (ಬಹವು. ೨೫:೧೪). ([ಸಂ.] 
ಶೇಫಾಳಿಕೆ "ಶೇಫಾಲಿಕೆ' ನೋ. ಶೇಷಧಾಮ (ನಾ). ಆದಿಶೇಷನನ್ನು ನೆಲೆಯನ್ನಾಗಿ ಮಾಡಿಕೊಂಡವನು; 


ಶೇಮುಷಿ (ನಾ). ೧. ಬುದ್ಧಿ ; ಜ್ಞಾನ : ಸಭಾಮಂಡಿತಾಂತದೊಳಿಂದ್ರವಂತಿ |4| ವಿಷ್ಣು: ಸದ್ಧಾಮಾವಹಾಹಿತಗ್ರಾಮಾಂತಕಾಶೈಲಜಾಮಾತ ಜಯಶೇಷಧಾಮಾ 
ವಿಕಾಶಾತಿ[ಶ]ಯಿ ಶೇಮುಷಿಕಬ್ಬೆವೊತ್ತರ ಮಹತ್ತರಾಮರಮುಮ[ಮ।ಗಣ್ಮ ಲಾವಣ್ಮ ಕಲಿತವಿಗ್ರಹ (ಉದ್ದದೇ. ೨-೬೯). (ಸಂ. ಶೇಷಧಾಮನ್‌] 


ಶೇಷಪ್ರಸಾದ ೮೧೫೪ ಶೈಲ 


ಶೇಷಪ್ರಸಾದ (ನಾ). [ವೀಶೈ] ದೇವರು, ಗುರುಹಿರಿಯರಿಗೆ ಅರ್ಪಿಸಿ ಪಡೆದ | ಸ್ತ್ರೀ ಪುರುಷರಲ್ಲಿದ್ದಾಗ, ಬಾಲಕನಿಗೆ ದೊರೆವ ಶೈಕ್ಟಣಿಕ ಅವಕಾಶವು ಬಾಲಕಿಗೂ 
ನೈವೇದ್ಯ : ನಿಮ್ಮ ಒಕ್ಕ ಶೇಷಪ್ರಸಾದವನಿಕ್ಕಿ ಎನ್ನ ಪಾವನಮಾಡಿ ಉಳಿಹಿದೆಯಯ್ಕ | | ದೊರೆಯುತ್ತಿತ್ತು (ಕರ್ನಾ. ೪). ಸಂ.) 
ಲಿಂಗವೆ (ಕರ್ನಾಕ. ೧೩೧). [ಸಂ.] ; |ಶೈಕ್ಸ್ಯ (ನಾ). ನೈಪುಣ್ಯ ; ಪ್ರಾವೀಣ್ಮ : ಗುರುಶೈಕ್ಸ,ಗ್ಲಾನಸಂಘಪ್ರವಣಗಣತಪೋ 
ಶೇಷಭೂಷಣ (ನಾ). ಎ ಶೇಷಧರ : ಭಾಷೆಗೆಟ್ಟಿರ್ದವನ ಸಭೆಯಲಿ ದೋಷವಲ್ಲಾ | | ನಿಷ್ಠಿತಾನೀತ ಸಾಧೂತ್ಯರದೊಳ್‌ (ಸುಕುಮಾ. ೪-೧೭). ([ಸಂ.) 
ಕುಳಿತಿದ್ದಡೆ ಶೇಷಭೂಷಣಭಕ್ತರಿದ್ದಹರವರೆ ಸಾಕಿನ್ನು ದೂಷಿಸಲು ನಾವಆ್‌ಯವು | 5 | ಶೈತ್ಯ (ನಾ). ತಂಪು ; ಶೀತಲತೆ : “'ಕುಳಿರೆನೆ ಶೈತ್ಯಂ'' (ರನ್ನ6ಂ. ೧); ಚಂದ್ರನ 


( ಬಹಪು. ೩೭-೧೨). ಸಂ.) | | ಶೈತ್ಯದಲು ಬೆಳೆದ ಕಾಯಕ್ಕೆ ಬೆಳದಿಂಗಳ ಬಯಸುವ ಹಂಗೇಕಯ್ಯಾ (ಬಸವ. ೪೪೨) 
ಶೇಷಮೂರ್ತಿ (ನಾ). ಶಾಶ್ವತವಾಗಿರುವವನು; ಆದಿಶೇಷ : ಜಗಂ ವಿಲಯಮನೆ | | ಉರಿ ಶೈತ್ಯವಾದಂತೆ ವಿಷವಮೃತವಾದಂತೆ ತರಣಿ ತಂಪಾದಂತೆ (ಹಚ. ೫-೫51. 1ಸಂ.| 
ಯ್ದುವಾ ಪದದೊಳಂ ಲಯಮೆಯ್ದದ ಶೇಷಮೂರ್ತಿ ನೀರಿ (ಜಗವ. ೪-೫5). [ಸಂ.1 | ಶೈತ್ಯಕಾರಿ (ನಾ). ಶೀತವನ್ನುಂಟುಮಾಡುವುದು : ಶೃತ್ಮಕಾರಿಯು ಪರಮಾಣು 
ಶೇಷಶಯನ (ನಾ). ಆದಿಶೇಷನನ್ನು ಹಾಸಿಗೆಯಾಗಿ ಉಳ್ಳವನು : ವಾಸಕ್ಕೆ | | ಮಾತೃಕೆಯಲ್ಲಿ ಉತ್ಪತ್ತಿಯಾದ ಉಷ್ಣವನ್ನು ಹೀರಿ ಆದನ್ನು ತಣ್ಣಗಿಟ್ಟಿರುತ್ತದೆ 


ಕ 
ಯೋಗವಲ್ಲ ಗೋಕುಲವಿನ್ನು . . . ಸೋಳಸಾಸಿರ ಹೆಂಗಳ ಶೇಷಶಯನ ಕೃಷ್ಣ ಸ (ಶಿಲ್ಪನಾ ೨೭೪). (ಸಂ. ಶೈತ್ಮಕಾರಿನ್‌] 
ಮೋಸಮಾಡಿದ ಮೇಲೆ (ಪುರಂದ. ಧಾ. ೪-೧೦೧ ಅನುಪಲ್ಲವಿ). (ಸಂ.] ಶೈತ್ಯಚುಂಬನ (ನಾ). [ಕಾಮಶಾ] ಒಂದು ಬಗೆಯ ಚುಂಬನ : ಸ್ತ್ರೀಯು 
ಶೇಷಶಾಯಿ (ನಾ). ವ ಶೇಷಶಯನ : ಕೊಡಬಹುದೇ ಮಗಳ . . . ಶೇಷಶಾಯಿ ಗಂಡನು ಮಲಗಿದ ಹಾಗೆ ತಾಂ ನಿದ್ರಗೈಯದೆಯುಂ ಕೃತಕನಿದ್ರಯಂ ಮಾಡದೆಯುಂ ಸ್ಟ್ರೀ 


ಯಾದಂಥ ಪುರಂದರವಿಠಲನೆಂದಟ್‌ಯದೆ (ಪುರಂದ. ಧಾ. ೩-೯೧-೩). ಚುಂಬಿಸುವುದು ಶೈತೃಚುಂಬನವೆಂಬುದು (ಕಾಮಶಾ. ೨೨೬). (ಸಂ.} 
(ಸಂ. ಶೇಷಶಾಯಿನ್‌) ಶೈತ್ಯಪೂರ (ನಾ). ತಂಪಿನಿಂದ ತುಂಬಿದುದು : ಕೌರವಜನಪ ಬಂದನು 


ಶೇಷಾಕ್ಷತ (ನಾ). ಆಶೀರ್ವಾದಪೂರ್ವಕವಾಗಿ ತಲೆಯ ಮೇಲೆ ಹಾಕುವ |15| ತತ್ಸರೋವರಕನಿಲನಿದಿರಾದನು ಸುಗಂಧದ ಶೈತ್ಯಪೂರದಲಿ (ಕುವ್ಮಾಗ. ೩-೩೭). [ಸಂ.| 
ಅಕ್ಷತೆ; ಸೇಸ : ನಿರ್ವರ್ತಿತಾಶೇಷದಿಗ್ಬಿಜಯಸಾಹಸಾಶ್ಚರ್ಯಾವಲೋಕನನಿರತಪುರ | |ಶೈತ್ಯಭಾರ (ನಾ). ತಂಪಿನಿಂದ ಭಾರವಾದುದು : ಅತ್ಯಂತ ತಂಪಾದುದು : 
ಜನಾಶೀರ್ವಾದ ಶೇಷಾಕ್ಟತಂಗಳೆನಾಂತು (ಆದಿಪು. ೧೪-೧೪೮ ವ) ; ಬುದ್ದಿವೇಳ್ತು ಸಾರತರಶೈತ್ಮಭಾರಂ ಸ್ವರಚರಂ ಸುಲ್‌ವುದಲ್ಲಿ ಚಾರುಸಮಾರ೦ (ಜಗವ. ೨-೨೫), (ಸಂ. 


ಶೇಷಾಕ್ಟತಮನಿಕ್ಕಿ ಪರಸಿ (ರಾಜಶೇ. ೯-೩೮ ವ... |ಸಂ.] ಶೈತೃವಕ್ಕೆ (ನಾ). ತಣ್ಣನೆಯ ಹಾಸುಗೆ : ತಕ್ಕೆಗೊಂಡೆನ್ನ ಪೀಡಿಸಬೇಡ ಕಡುಶೈತ್ಮ 
ಶೇಷಾಕ್ಟತೆ (ನಾ). ವ ಶೇಷಾಕ್ಷತ : ಮುದದಿಂದಿದಿರ್ವಂದುನ್ನತ ನೃಪಾಂಗನಾವೃತೆ ವಕ್ಕೆಯೊಳಿರಿಸು (ಮೊತತ. ೨೭-೫೯). (ಶೈತ್ಯ * ಪಕ್ಕೆ (ಆ ಪಬ್ಮಿ)) 
ಮನ್ನಿಸಿ ತಳಿದಳ್‌ ಸುತಂ!" ಶೇಪಾಕ್ಷತೆಯಂ (ಪುಷ್ಪಪು. ೪-೭೫). [ಸಂ ಶೇಷಾಕ್ಷತ) |20|ಶೈತ್ಯಸಾಲೆ (ನಾ). ತಂಪಾಗಿರುವ ಮನೆ; ಕುಳಿರ್ವನೆ : ದೇಶದೇಶದ ಬಂಧುನೃಪ 
ಶೇಷಾದ್ರಿ (ನಾ). ತಿರುಪತಿಯ ಬೆಟ್ಟಗಳಲ್ಲಿ ಒಂದು : "ಶೇಷಾದ್ರಿವಾಸ' ಪರಾ. ಜನರು ಬರಲವರ್ಗೆ . . . ಉಪವನಶೈತ್ಮಸಾಲೆಗಳಯೆಡೆ ಬಿಡಾರಮನು ತೋರಿ 
[ಸಂ.1 (ನವಮೋ. ೧೩-೩೪). [ಶೈತ್ಯ 4 ಸಾಲೆ) 
ಶೇಷಾದ್ರಿವಾಸ (ನಾ). ತಿರುಪತಿಯ ಬೆಟ್ಟದಲ್ಲಿ ನೆಲಸಿರುವವನು;| |ಶೈತ್ಯಾಲಯ (ನಾ). ಎ ಶೃತೃಸಾಲೆ : ''ಶೈತ್ಯಾಲಯಂ ಕುಳಿರ್ವನೆಯನಿಕ್ಕು'' 
ಶ್ರೀನಿವಾಸ: ವಾಸುಕಿಶಯನನು ತಂದೆ ಪುರಂದರವಿಠಲ ಶೇಷಾದ್ರಿವಾಸನಯ್ಮ «ಕಬ್ಬಕ್ಕೆ. ೨೨. [ಸಂ.] 

(ಪುರಂದ. ೪-೧೭೨-೩). |ಸಂ.] 25 | ಶೈತ್ಯೋಪಚಾರ (ನಾ). ಮೂರ್ಛೆ, ಜ್ವರ ಮೊದಲಾದ ಸಂದರ್ಭಗಳಲ್ಲಿ ನೀರು 
ಶೇಷಾನ್ನ (ನಾ). ಊಟ ಮಾಡಿ ಮಿಕ್ಕ ಅನ್ನ, - ಆಹಾರ : ಮತ್ತೆ ಶಷಾನ್ನದಲಿ| | ಚಿಮುಕಿಸಿ, ಗಾಳಿ ಬೀಸುವುದೇ ಮೊದಲಾದ ತಂಪುಂಟುಮಾಡುವ 
ತೋಟುತ ತುತ್ತುಗಳ ತೂಗುತ್ತ ಮಾರುತಿ ಮೆತ್ತಿಕೊಂಡನು ಬಾಯೊಳವನನು ಬೆರಳ ಉಪಚಾರ ; ಶೀತಲಕ್ರಿಯೆ : ಕುಂತಿಯು. .. ಮೂರ್ಛೆ ಹೋದಳು; ವಿದುರನು 
ಲೇಡಿಸುತ «ಕುವ್ಮಾಆ. ೧೦-೩೨); ಏಕಾದಶೀವ್ರತಮಲಂಘ್ಯ್ಮಶ್ರಾದ್ದ ಮಿನಿತೊಂದು ಶೈತ್ಕೋಪಚಾರದಿಂದ ಅವಳನ್ನು ಎಚ್ಚರಗೂಳಿಸಿದನು (ವಚಭಾ. ೨೫); ರಾಜಮಾತೆಯವರ 
ದಿನಮೆ ಸಂಗತಮಾದೊಡೆಂತು ಕರ್ತವ್ಯಮೆನೆ ಪೈತೃಕದ ಶೇಷಾನ್ನಮಾಘ್ರಾಣಿಸೆ ಧ್ವನಿ ನಿಂತಿತು . . . ಚೇಟಿಯರು ಶೈತ್ಕೋಪಚಾರ ನಡೆಸಿದರು (ಶಾಂತಲಾ. ೧೦೬). 

ಕೃತಭೋಜ್ಮಮಾದಪುದು (ಚೈಮಿಭಾ. ೧೧-೨೦). ([ಸಂ.1 30 [(ಸಂ.) 

ಶೇಷಿಸು (ಕ್ರಿ). ಉಳಿಯುವಂತೆ ಮಾಡು; ಉಳಿಸು : ಮೊದಲಿಂದ್ರಕಂ ಮನುಷ್ಯ | |ತೈಥಿಲ್ಕ (ನಾ). ೧. ಅಳ್ಳಕ ; ಸಡಿಲ. ೨. ದೌರ್ಬಲ್ಮ ; ದುರ್ಬಲತೆ : ನಾವು 
ಕ್ಷೇತ್ರಮಾತ್ರಂ ಕಡೆಯಿಂದ್ರಕಂ ಜಂಬೂದ್ವೀಪಪ್ರಮಾಣಂ ಎರಡುಮಂ ಶೇಷಿಸಿ ಅರ್ಥವನ್ನು ಭಿಕ್ಷೆಯಿಂದ ಪಡೆಯಲಾರೆವು . . . ಆದ್ದರಿಂದ ಈ ಶೈಥಿಲೃವನ್ನು 
ರೂಪೋನೇಕೇಂದ್ರಕ ಸಂಖ್ಯೆಯಿಂ ಭಾಗರಿಗೊಂಡೊಡೆ ಬಂದ ಲಬ್ದಂ ಹಾನಿವೃದ್ದಿಯಕ್ಕುಂ | ಬಿಟ್ಟು ಕ್ಷಾತ್ರವನ್ನು ಹಿಡಿ (ವಚಭಾ. ೧೨೧). ೩. ಆಲಸ್ಕ. ೪. ಉದ್ದೇಶರಾಹಿತ್ಯ. 
(ತತ್ತ್ವಪ್ರ. ೧೨೦). [ಶೇಷ 3- - ಇಸು) ೫. ಔದಾಸೀವ್ಮ; ಅಲಕ್ಷ. ೬. [ವ್ಮಾಕ] ಶಿಥಿಲವಾದ ಅಕ್ಷರದಿಂದ ಕೂಡಿ 


ಶೇಷೆ (ನಾ). ೧. ದೇವತಾರಾಧನೆ ಅಥವಾ ಶುಭಕಾರ್ಯಗಳಲ್ಲಿ ಪೂಜಾದಿಗಳ |೬| ದುದು : ಕೆಲವು ಶಬ್ದಗಳಲ್ಲಿ ಶೈಧಿಲ್ಕವು ಸಹಜವಾಗಿರುತ್ತದೆ (ಕ್ಕಪಡ. ೧೩). |ಸಂ.] 
ನಂತರ ವಿತರಿಸುವ ಹೂವು, ಅಕ್ಷತೆ ಮುಂತಾದ ಪ್ರಸಾದ : ಜನಸಿದ್ದ | |ಶೈಲ, ಶೈಳ (ಗು). ೧. ಶಿಲೆಗೆ ಸಂಬಂಧಪಟ್ಟ. ೨. ಕಲ್ಲಿನಿಂದ ಮಾಡಿದ ; 


ಶೇಷೆಯನಪ್ಪಾಜ  ಕೈಕೊಳ್ಳುದೆನುತ ಪೊಂದಟ್ಟೆಯ ನೀಡೆ (ನಾಗಕು. ೩-೧೮). ಶಿಲೆಯಿಂದ ನಿರ್ಮಿತವಾದ. (ನಾ). ೩. ದೊಡ್ಡಗಾತ್ರದ ಕಲ್ಲು; ಬಂಡೆ. 
೨. ಆಶೀರ್ವಾದ ಪೂರ್ವಕವಾಗಿ ತಲೆಯ ಮೇಲೆ ಹಾಕುವ ಅಕ್ಷತೆ ; ಸೇಸೆ: ೪. ಕಲ್ಲುಗಳಿಂದಾದುದು; ಬೆಟ್ಟ; ಪರ್ವತ : ಕಟವಪ್ರತೈಲಮಡಜ್ಹೀನಮ್ಮಾ ... 
ಮುದ್ದುಮಗನಂ ತೋಳ್ಗೆಳಿಂ ಬಾಚಿದಳ್‌ ತಬ್ಬ ಕಣ್ಣೀರ ಧಾರೆಯನೆರೆದು ತಳಿದಳಾ ತಾಯಿ ಪರ್ಗ್ಗೊರವಂ ಸಮಾಧಿ ನೆಜ್‌ದೊನ್‌ (ಎಕ. ಣು. ೨೫-೩; 7ನೆಯ ಶತ); ಅಮರಾಪಗೆ 
ಮಂಗಳಾಶೀರ್ವಾದಶೇಷೆಯಂ (ಶ್ರೀರಾಮಾ. ೮೪-೧೬೫). [ಸಂ. ಶೇಷಾ 1 40| . . . ಗಗನದಿನಂಧಕದ್ವಿಷಜಷಟಾಟವಿಯೊಳ್‌ ಬಟ್‌ಕಾದ ಶೈಲದೊಳ್‌ ಸೊಗಯುಸೆ 
ಶೈಕ್ಷ (ನಾ). ೧. ವೇದದ "ಶಿಕ್ಲಾ' ಎಂಬ ಅಂಗವನ್ನು ಅಧ್ಯಯನ ಮಾಡುವ ಪಾಯ್ದುದಿಂತಿದುವೆ ಬಂಧುರಕೂಟಕುಳಂ ಹಿಮಾಚಳೆಂ (ಪಂಪಭಾ. ೪ ೧೩); ಸೀಳಬಹುದೇ 
ವಿದ್ಯಾರ್ಥಿ. ೨. ಅಧ್ಯಯನ ಮಾಡುವವನು; ಕಲಿಯುವ ಸ್ವಭಾವವುಳ್ಳ | | ಸೀಸಮಳಿಯಲಿ ಶೈಲವನು (ಕುವ್ಮಾದ್ರೋ. ೧೨೨೯). ೫. [ಗಣಿತ] ಏಳು ಎಂಬ 
ವನು : ಶೈಕ್ಷ - ಶ್ರುತಚ್ಞಾನಶಿಕ್ಷಾಶೀಲರುಂ ಅಖಂಡಿತವ್ರತೋಪೇತರುಂ ಅಪ್ಪ | | ಸಂಖ್ಯೆಯ ಸಂಕೇತ : ಸಪ್ತ . . . ಶೈಲ, ಅಚಲ, ನಗ, ಸಿತಾಂಶು?. ಹಯದ್ವೀಪ. 
ಶಿಕ್ಷಕರುಂ (ತತ್ತಪ್ರ ೩೪೪); ಇನ್ನು ಶೈಕ್ಷನಹೆನನಿತರೊಳೆ ಶಾಸ್ತನಿದೂ ಪರಿ | | ಅಶ್ವ-ಇಂತನಿತುಂ ೭ಕ್ಕೆ ಪೆಸರು (ವೃವಹಾ. ೧೦-೧೧ ವ). ೬. [ವೀಶೈ] ಜಗದ್ಗುರುವಿನ 


ನಿರ್ವೃತಿಸಲಿರುವನೆನಿತೆನ್ನೊಳಾತನನುಕಂಪೆ! (ವೈಶಾಖಿ. ೭೬-೩೪). |ಸಂ. [4s ಪಟ್ಟಾಧಿಕಾರವನ್ನು ಸ್ವೀಕರಿಸುವಾಗ ಧರಿಸುವ ರಾಜಮರ್ಯಾದೆಯ 
ಶೈಕ್ಷಣಿಕ (ಗು). ಶಿಕ್ಷಣಕ್ಕೆ ಸಂಬಂಧಿಸಿದ : ಸಾಮಾಜಿಕ-ಧಾರ್ಮಿಕ ಸಮಾನತೆ ಮೂರು ಬಗೆಯ ಲಾಂಛನಗಳಲ್ಲಿ ಒಂದು ; ಶಿಖಾಶೈಲ : ""ಇವೆರಡನ್ನೂ 


ಶೈಲಚಾಪ 


ಶೂನ್ಮಸಿಂಹಾಸನದ ಜಗದ್ಗುರುಪಟ್ಟವನ್ನು ಕಟ್ಟುವಾಗ ಆ ಪಟ್ಟಾಧಿಕಾರಿಯ 
ಕೊರಳಿಗೆ ಹಾಕುವಂಥವು'' (ಮಹಾಎ. ಕೋಶ): ಸ್ವರ್ಣ ಸಿಂಹಾಸನಂ ವರಶಿಖಾಶೈಲಂಗಳಂ 
ಅವನ ವಶಕೀ ತ್ರಿವಿಧಮಂ ಕೊಟ್ಟು (ಮಹಾವಿ. ೧೩-೩೮); ಲಕ್ಷಿತ ಶಿಖಾಶೈಲ 
ಸ್ವರ್ಣಸಿಂಹಾಸನಗಳ ಕ್ಷೇಮದಿಂ ನಿನ್ನ ಪೂರ್ವಜ ವಜೀರನಾದ ಕ್ಷುದ್ರನಾದ 


ಮಲ್ಲೂಖಾನನೆಂಃ:ನ ವಶಕ್ಕಿತ್ತು ಪೋದಂ (ಮಹಾವಿ. ೧೭-೭೪); ಪಂಚಮುದ್ರಿಕೆಗಳಂ ಕರ | 


ಬೆರಳುಗಳ್ಲಿ ಸೇರಿಸೆ ಬಲಾತ್ಕಾರದಿಂದಾ ಶಿಖಾಶ್ಕೆಲಂಗಳಂ ಕೊರಳಿಂಗೆ ಧರಿಸುತೆ 
(ಮಹಾಎ. ೨೫-೨೮). ಶೈಳ : ೪. ಶೈಳಮನೆತ್ತುವುದುಂ ಗೋಪಾಳಂ ಫಣಮಣಿಗಳಿಸೆಯೆ 
- -- ಪಾವಿನ ಪೇಳಿಗೆಯಂ ತೆಜ್‌ದ ತೆಜದಿನೇಂ ತೋಟ್‌ದುವೋ (ಅರ್ಧನ ೮-೧೫). [೫ಂ.) 

ಶೈಲಚಾಪ (ನಾ). ಬೆಟ್ಟವನ್ನು ಬಿಲ್ಲಾಗಿ ಉಳ್ಳವನು; ಶಿವ : ಅಶಿಭಕ್ತಿ ವಶೀಕೃತ 
ಶೈಲ ಚಾಪನಾತ್ತದಯ ಜಿತತ್ರಿತಾಪ ಬಸವೇಶ್ವರನೀಗೆಮಗೀಶಭಕ್ತಿಯಂ (ರಾಜಶೇ. ೧-೧೧). 

[ಸಂ.) 

ಶೈಲಜಾಧವ (ನಾ). ಪಾರ್ವತಿಯ ಪತಿ ; ಶಿವ : ಹೃದ್ಧೃಹದಲ್ಲಿ ಶೈಲಜಾಧವನನೆ 
ನೆಟ್ಟು ಜಾನಿಪ . .. ತಾಪಸವರ್ಯರೊಪ್ಪಿದರ್‌ (ರಾಜಶೇ. ೧-೧೩೦). [ಸಂ.] 

ಶೈಲಜಾಧಿಪ (ನಾ). ಎ ಶೈಲಜಾಧವ : ದೀಪದ ಕಲಿಯೆನಿಪ್ಪ ಶಿವೈಕ್ಕಂ . 
ಶೈಲಜಾಧಿಪನೊಬ್ಬನುಂ ಜೀರ್ಣಾಲಯದೊಳಿರೆ ನೋಡಿ ತನ್ನೊಳು ಹೆದಜುತಿಂತೆಂದ 
(ಬಹಪು. ೧೬-೧).  [ಸಂ.] 

ಶೈಲಜೆ (ನಾ). ಪರ್ವತರಾಜನ ಮಗಳು; ಪಾರ್ವತಿ : ಶೈಲಜಾ ಮುಖಾಬ್ದ 
ಗಂಧಲುಬ್ದ ಚಂಚರೀಕವಿಕ್ಷೇಲಸರ್ವಲೋಕಪಾಲ . . . ರಕ್ಷಿಸೆನ್ನನೀಶ್ಚರ (ಉದ್ಭಟ. ೪-೧೦). 

[ಸಂ. ಶೈಲಜಾ) 

ಶೈಲಪ (ನಾ). ಬೆಟ್ಟಗಳ ಒಡೆಯ ; ಗಿರಿರಾಜ : ಬಾರನ್ನ ಮಾತಾಮಹೇ ಬಾರೆ 

ಸ್ನಾಳ್ಗಳೆನೆತ್ತುಮೊಲ್ಹು ಕರೆದಂ ಶರ್ವಾಣಿಯಂ ಶೈಲ[ಪಾಠಂ. ಳ]ಪಂ (ಗಿರಿ ೩-೧೦೫). 
[ಸಂ.) 

ಶೈಲಪತಿ, ಶೈಳಪತಿ (ನಾ). ೧. ಹಿಮಾಲಯ ಪರ್ವತ. ೨. ಶ್ರೇಷ್ಠವಾದ 
ಪರ್ವತ : ಎಜಯಾರ್ಧ ಶೈಲಪತಿ ಸವೆಯಿಸಿ ತಂದೋಳಿಯೆ ನಿಜ್‌ಸಿದ ಬೆಳ್ಳಿಯ 
ಲಾಳಾವಿಂಡಿಗೆವೊಲಿರ್ಪವಿದಆ ಮಡಲ್ಲಳ್‌ (ಶಾಂತಿಪು. ೨-೧೦೪). ಶೈಳಪತಿ : 
೩. ಹಿಮಾಲಯದ ಒಡೆಯ; ಶಿವ : ಶೈಳಪತಿಯುಂ ಶರ್ವಾಣಿಯುಂ ಸ್ನೇಹದಿಂದಿರೆ 

[ಸಂ.] 

ಶೈಲಪುತ್ರಿ (ನಾ). ಐ ಶೈಲಜೆ ; ಕಿಟಿಯ ಕತದೆ ಮದ್ವೇಷಮಂ ತಾಳ್ಡಿದಂ ಸಂಗರಮಂ 
ಕೆಯ್ಕೊಂಡಿವಂಗಿತ್ತಪೆನಿವನೆಳಸಿರ್ದಸ್ತ್ರಮಂ ಶೈಲಪುತ್ರೀ (ಶಬಶಂ. ೪-೬೯). (ಸಂ. ಶೈಲಪುತ್ರೀ] 

ಶೈಲರಾಜ (ನಾ). ಎ ಶೈಲಪತಿ-೨ : ಕನಕಕಳಶದ ನೀರ್ಗಳ್‌ ಸುರಿದುವು ವಿಭುಶಿರದೊಳ್‌ 
ಶೈಲರಾಜಮಸ್ತಕದೊಳೆಅಗಿದಬ್ಬಜಲಂಬೋಲ್‌ (ಶಾಂತಿಪು. ೧೦-೧೦೩). [ಸಂ.) 

ಶೈಲಲಿಪಿ (ನಾ). ಒಂದು ಬಗೆಯ ಲಿಪಿ : ಗಗನಲಿಪಿ ಧೂಮಲಿಪಿ ಜಲಲಿಪಿ 
ಪಿಶಾಚಲಿಪಿ ಖಗಲಿಪಿ . . . ಶೈಲಲಿಪಿ, ದೇವಲಿಪಿ ನಂದಿಲಿಪಿ ಈ ಅಗಣಿತ ಲಿಪಿಗಳನೋ 


(ರಿಕ. ೧೦-೧೪). 


 ಡ£ದತಲಲ್‌ಯದೆ ಬಿಜ್ಮಳೆರಾಯನ ಸಬಭೆಯೊಳು ಕಳಕಳಗೊಳುತಿದ್ದರು 
ವಿದ್ವಾಂಸರುಗಳೆಲ್ಲಾ (ಭಾಸ್ಕರ, ೭೭-೬). [ಸಂ.] 

ಶೈಲಾಂಗನೆ (ನಾ). ಎ ಶೈಲಜೆ : ಶೈಲಾಂಗನೆಯ ಲೀಲೆಯಲಾಡುವರೆಲ್ಲರು 
ಕಾಲಬಂಧುಗಳು (ಮೋಳಮಾ. ೧೨-೪೩). [ಸಂ. ಶೈಲಾಂಗನಾ] 


ಶೈಲಾಟ (ನಾ). ೧. ಪರ್ವತನಿವಾಸಿ. ೨. ಸಿಂಹ. (ಸಂ.1 

ಶೈಲಾದಿ (ನಾ). ಶಿವಗಣದಲ್ಲಿ ಒಬ್ಬ; ನಂದಿ : ಭೂತಲದಲ್ಲಿ ಮಾನುಷತ್ವಂ 
ಬಡವುದೆನಲಾಗಿ ಕುಲಿಶದಿಂ ತಾಡಿಸಿದ ಗಿರಿಯಂತುಟಾದನಾ ಶೈಲಾದಿ ಶಾಪದಿಂದ 
(ಎೀಶೈಪ. ೩-೨೦-೧೦). ([ಸಂ.1 

ಶೈಲಾಲಿ (ನಾ). ೧. ನರ್ತಿಸುವವನು; ನರ್ತಕ. ೨. ನಟ ; ಅಭಿನೇತೃ : 
““ಶೈಲಾಲೀ, ಶೈಲೂಷಃ, ಕುಶೀಲವಃ . . . ನಟಃ - ಈ ೮ ನಟ್ಟವಿಗಂ'' (ಹಲಾಯು. 
೯೭ ೪೩೪); ಶಿಲಾಲಿ ಕೃಶಾಶ್ವ ಎಂಬವರು ನಟಸೂತ್ರಕಾರರೆಂದೂ ಅವರ ಅನುಯಾಯಿ 


೮೧೫೫ 


10 


15 


ಶೈಲೇಂದ್ರ (ನಾ). ಬೆಟ್ಟಗಳಲ್ಲಿ ಶ್ರೇಷ್ಠವಾದುದು; 


ಶೈವಪುರಾಣ 


ಶೈಲಿ (ನಾ). ೧. ಕ್ರಮ ; ಧಾಟಿ : ಹಿರಿಯಣ್ಣನಂ ಚಿರದಿನಂ ಬೆಂಬಿಡದೆಯಿರ್ದ 


ಲಕ್ಷ್ಮಣದೇವನೆಸೆದನಯ್‌ . . . ನೆರೆಯೇರ್ದ ಮಳೆಗಾಲದ ಮಹಾತರಂಗಿಣಿಯ ಧೀರ 
ಶೈಲಿಯಲಿ (ಶ್ರೀರಾಮಾ. ೨೬-೬೮೯). ೨. [ಕಾವ್ಯಮಾ] ಕಾವ್ಕರಚನೆಯಲ್ಲಿಯ ರೀತಿ, 
-. ಮಾರ್ಗ : ನಾಟಕದ ಗದ್ಮವು ಮೊದಮೊದಲು ಸ್ವಾಭಾವಿಕವಾದ, ಸಂಭಾಷಣೆಗೆ 
ಉಚಿತವಾದ, ಸರಳ ಶೈಲಿಯಲ್ಲಿರುತ್ತದೆ (ಸಂನಾಟ. ೨೧) ; ಸಣ್ಣ ಸಣ್ಣ ವಾಕ್ಕಿಗಳನ್ನೊಳ 
ಗೊಂಡ ಶೈಲಿಯಲ್ಲಿ ಅವರ ಮಾತುಗಳೇ ಪ್ರದರ್ಶಿಸುವಂತೆ ರಚನೆಯಾಗಿರಬೇಕು 


(ಶಿಕ್ಷದ. ೨೬೯). ಸಂ. ಶೈಲೀ) 


ಶೈಲೂಷ (ನಾ). ೧. = ಶೈಲಾಲಿ ೧. ೨. ಎ ಶೈಲಾಲಿ ೨ ; "“ಶೈಲಾಲೀ, ಶೈಲೂಷಃ 


. .. ಭರತಃ ನಟಃ - ಈ ೮ ನಟ್ಟವಿಗಂ'' (ಹಲಾಯು. ೯೭-೪೩೮). ೩. ಸೂತ್ರಧಾರ ; 
ಜೀವಂಗಳ್‌ ಶುಭಾಶುಭಕರ್ಮಶೈಲೂಷಪ್ರೇರಿತಂಗಳಾಗಿ ಚತುಸ್ಸಂಸರಣಂಗಳೊಳ್‌ 
. * ೬ ಪರಿಬ್ರಮಿಸಿಗುಂ (ಆದಿಪು. ೧೬-೫೭ ವ); ಜಯಲಕ್ಷ್ಮೀನರ್ತ್ತಕೀನರ್ತ್ತನ ಪರಿಣತ 
ಸೈ(ಶೈ) ಲೂಷನುವಿರ್ವವಧೂಟೀಪ್ರಿಯ . . . ಚಟ್ಟಯದೇವಂ (ಎಇ. %॥॥ 
೩೦೨-೭; 1125). ೪. ಮೋಸಗಾರ ; ವಂಚಕ. ೫. ಒಂದು ಬಗೆಯ ಮರ ; 
ಬಿಲ್ವ : ""ಬಿಲ್ವಃ, ಶಾಂಡಿಲ್ಕ;, ಶೈಲೂಷಃ, ಮಾಲೂರ;, ಶ್ರೀಫಲಃ - ೫ ಬೆಲ್ಲವತ್ತದ 
ಮರ'' (ಸಿದ್ಧಾಂತಿ. ೧೧೯). ([ಸಂ.) ` 

ಹಿಮಾಚಲ 
ನೋಡಿಮೆಮಗೀ ಶೈಲೇ([ಪಾಕಾಂ. ಳೇ]ಂದ್ರಮೆಂದೆಂದು ತೋಟ್‌ದನಾ ತನ್ನೊಡವರ್ಪ 
ಭೂಪನಿಕರಕ್ಕುತ್ತುಂಗ ಹೈಮಾದ್ರಿಯಂ (ಆದಿಪು. ೧೩-೬೯). [ಸಂ.) 


'| ಶೈಲೇಯ, ಶೈಳೇಯ (ಗು). ೧. ಕಲ್ಲುಗಳಿಂದ ತುಂಬಿದ. ೨. ಗಡುಸಾದ; 


ಗಳಾದ ನಟರಿಗೆ ಶೈಲಾಲಿ ಕೃಶಾಶ್ವಿಗಳೆಂದು ಹೆಸರಾಯಿತೆಂದೂ ಗೊತ್ತಾಗುತ್ತದೆ | 45 


(ಸಂನಾಟ. ೪೧). (ಸಂ. ಶೈಲಾಲಿನ್‌] 


ಕಠಿಣವಾದ. (ನಾ). ೩. ತೇವವಾಗಿರುವ ಕಲ್ಲಿನ ಮೇಲೆ ಬೆಳೆಯುವ 
ಸಸ್ಕ ; ಪಾಚಿ ; ಕಲ್ಲುಹೂವು : ""ಕಾಲಾನುಸಾರ್ಯಂ, ವೃದ್ಧಂ . . . ಶೈಲೇಯಂ 
— ೫ ಕಲ್ಲುಹುವ್ಪಿನ ಪೆಸರು, ಶಿಲಾಪುಷ್ಪ'' (ಸಿದ್ಧಾಂತಿ. ೪೦). ೪. ಒಂದು ಬಗೆಯ 
ಸುಗಂಧ ದ್ರವ್ಮ ; ಸಾಂಬ್ರಾಣಿ. ೫. ಸಿಂಹ. ೬. ದುಂಬಿ. ಶೈಳೇಯ : 
೭. ಶಿಲಾಜಿತುವೆಂಬ ಖನಿಜದಿಂದ ಕೂಡಿದ : ಘನಸಮಯದೊಳಿರ್ದು 
ಶಿಲಾಸನದೊಳ್‌ ಶೈಳೇಯ ಸುರಭಿತಳದೊಳ್‌ . . . ಶಿಖಿ ನರ್ತನಮಂ ನೀಂ ನೋಡ 
(ಶಾಂತಿಪು. ೫-೧೩೧). ([ಸಂ.) 


ಶೈವ (ಗು). ೧. ಶಿವನಿಗೆ ಸಂಬಂಧಿಸಿದ . (ನಾ). ೨. ಶಿವನ ಆರಾಧನೆಯನ್ನು 


ಪ್ರತಿಪಾದಿಸುವ ಆಗಮ; ಶಿವಾಗಮ : ಮಹತ್ವದ ಸಮಯಾದಿ ಶೈವಂಗಳೆಂಬುವೆಲ್ಲಾ 
ಶರಣೆನ್ನುತ್ತಿದ್ದುವು (ಬಸವ. 6೧೭); ಆಗಮಗಳು - ಶೈವ, ವೈಖಾನಸ, ಪಾಂಚರಾತ್ರಾ 
ಗಮಗಳೆಂದು ಪ್ರಧಾನವಾಗಿ ಮೂರಾಗಿವೆ (ಭಾರದ. ೭೨). ೩. ಶಿವನ ಆರಾಧನೆಯನ್ನು 
ಪ್ರತಿಪಾದಿಸುವ ಮತ; ಶೈವಮತ. ೪. ಶಿವನ ಆರಾಧಕ ; ಶೈವ 
ಮತಾವಲಂಬಿ : ""ಶರಣನೆನೆ ಶೈವನೆನಿಸಿಕ್ಕು'' (ಮಂಗರಾ. ೭೨-೨೨); ಭೂವಳಯ 
ದೊಳಗೆಮ್ಮುವಟ್‌ಯದ ಶೈವನಾವನು ಇಲ್ಲ (ಬಸಪು. ೨೫-೫); ಶೈವರುಗಳಿಗೆ 
ಪರಶಿವನಿಳಯತತ್ತ್ವಪ್ರಾಪ್ತಿಯಾಗುವದು (ಗಗತಾ. ೮-೬೭); ಶಿವನನ್ನೆ ಪರಬ್ರಹ್ಮ 
ಸ್ವರೂಪವೆಂದು ತಿಳಿದು ಆರಾಧಿಸುವವರು ಶೈವರು (ಭಾರದ. ೨೦೭). ೫. [ನಾಟ್ಕ] 
ಇಪ್ಪತ್ತುಮೂರು ದೇಶೀಯಸ್ಥಾನಕಗಳಲ್ಲಿ ಒಂದು ; ೫ ""ಎಡಗಾಲನ್ನು 
ಸಮನಾಗಿರಿಸಿ ಬಲಗಾಲನ್ನು ಕುಂಚಿತಮಾಡಿ ಎತ್ತಿ ಎಡಮೊಳ ಕಾಲ ಹತ್ತಿರ 
ಅಡ್ಡಲಾಗಿ ನಿಲ್ಲಿಸುವುದು'' (ಲಾಸ್ಕರಂ. ೩೩೧ ಗದ್ಯಾನುವಾದ) : ಶೈವ- ಎಡಗಾಲ್‌ 
ಸಮಪದಮಂ ಕೇಳ್‌ ಪಡೆದಿರಲಾ ಜಾನುವಲ್ಲಿ ದಕ್ಷಿಣಪಾದಂ ಬಿಡದಡ್ಡವಣಗಾಗಿ 
ಕುಂಚಿತಮೊಡರ್ಚುತೆತ್ತಿರ್ದೊಡಾಯ್ತು ಶೈವಸ್ತಾನಂ (ಲಾಸ್ಕರಂ. ೭-೪೭). 1ಸಂ.) 


ಶೈವದೀಕ್ಷೆ (ನಾ). ಶೈವಮತದ ವ್ರತಗಳನ್ನು ವಿಧಿವತ್ತಾದ ಸಂಸ್ಕಾರದಿಂದ 


ಕೈಗೊಳ್ಳುವಿಕೆ : ಮಂಗಳಪ್ರದ ಶೈವದೀಕ್ಷಾಲಿಂಗಿತನನಂತ್ಮಜನೆನುತ್ತವೆ ಹೇಂಗೆ 
ನುಡಿಯಲುಬಹುದು (ಬಸಪು ೫೭-೬೭). (ಸಂ. ಶೈವದೀಕ್ಷಾ) 


ಶೈವಪುರಾಣ (ನಾ). ಹದಿನೆಂಟು ಪುರಾಣಗಳಲ್ಲಿ ಒಂದು : ಬ್ರಹ್ಮಪುರಾಣ 


ಪದ್ಮಪುರಾಣ ವೈಷ್ಣವಪುರಾಣ ಶೈವಪುರಾಣ . . . ಹದಿನೆಂಟು ಮೂಲಪುರಾಣಂಗಳವು 
(ವಿವೇಕ. ೮). ([ಸಂ.) 


ಶೈವಮತ 


ಶೈವಮತ (ನಾ). ಶಿವನ ಶ್ರೇಷ್ಠತೆಯನ್ನು ಪ್ರತಿಪಾದಿಸುವ ಪಂಥ, - ಪಂಗಡ: 
ಶಿವಪಾರಮ್ಮವನ್ನು ಮುಖ್ಯವಾಗಿಟ್ಟುಕೊಂಡು ತತ್ವವಿಚಾರವನ್ನು ಮಾಡುವ 
ಸಂಪ್ರದಾಯಕ್ಕೆ ಶೈವಮತವೆಂದು ಅಭಿಪ್ರಾಯವಿದೆ (ಭಾರದ. ೨೨೦). [ಸಂ.] 

ಶೈವಲ, ಶೈವಳ (ನಾ). ನೀರಿನ ಮೇಲೆ ಬೆಳೆಯುವ ಪಾಚಿ; ಹಾವಸೆ : ತಮಾಲ | 
ನೀಲ ಭಾಸುರತರರೋಮರಾಜಿ ನವಶ್ಶೆದಲದೊಳ್ನಡೆದಾಡಿ ಭಗ 


65: 


ರಸಪ್ರವಾಹದೆ ಮುಳುಂಗಿದುವತ್ತಿರುಸಂಗಳಾತನಾ (ರಾಜಶೇ. ೭-೬೫). ಶೈವಳ : 
"“ಶೈವಾಳಂ, ಶೈವಳಂ, ಜಳಶೂಕಂ, ನೀಳಿಕಾ - ಈ ೪ ಪಾವಸೆ '' (ಹಲಾಯು. ೧೧೩-೬೧). 


[ಸಂ.] 
ಶೈವಲಿನಿ, ಶೈವಳಿನಿ (ನಾ). ನದಿ; ಹೊಳೆ : ಕುಲದ ನಗಳ್ತೆಯುಮಂನೀಂ ಕಲುಷಿತಮಂ 
ಮಾಡಲೆನ್ನುಮಂ ಕೆಡಪಲ್ಕೇಕೆಳಸುವೆ ಕೂಲಂಕಷ ಶೈವಲಿನಿಯವೋಲ್‌ ತಿಳಿದ ಜಲಮುಮಂ |10 


೮೧೫೬ 


ಶೋಕ 
. ವಿದ್ಯಾನಿಕೇತನಮಂ ಮಾಡಿಸಿ (ಕಾದಂಪೂ. ೪೩೩); ಶೈಶವಮಂ ಸ್ಮಿತಬಂಧು 
ಕುಶೇಶಯನಿನನಂತಿರಿಂತು ಕಳೆದುರುತೇಚೋರಾಶಿ ವಿರಾಜಿಸಿದಂ . . . ತೀರ್ಥಕರಂ 


ಹರೆಯದ ಶೈಶವನ ಕೈಯಿಂದ ಸಲಹಿಸಿಕೊಂಬುದೇ ಯಜನ (ತೊರರಾ. ೧-೯-೨೯). [ಸ0.) 
; ಶೈಶವಕೇಳಿ (ನಾ). ಮಕ್ಕಳಾಟ : ಬಾಲಲೀಲೆ : ಶೃಶವಕೇಳಿ ಮನಕ್ಕಮೃತಾಶನ 
ಸೇವನೆವೊಲೀಯ ಸುಖಿಮುಂ ಶಿಶುಗುರ್ವೀಶಂ ಮಾಡಿದನನ್ನಪ್ರಾಶನ ಚೌಲೋಪನಯನ 
ವಿಧಿಯಂ ಕ್ರಮದಿಂ (ಪಾರ್ಶ್ವಪು ೩ ೯೫). ಸಂ. ಶೈಶವಕೇಲಿ] 
ಹರಾ (ನಾ). [ಶವ ೧ : ತ್ವದೀಯ ಭಾಗಿನೇಯಂ ಮುನ್ನಮುಳ್ಳ 
| ಭಾಗಾಂಶಮು.ಮಂ ತ್ಕಾಗಭೋಗೋಪಭೋಗಾದಿ ವ್ಯಸನಕ್ಕಸದ್ವಯಂ ಮಾಡಿ 
ಕಿಡಿಪಿಯುಂ ಶೈಶಬಬಾವದಿಂ ತಾಳ್ವಿನ್ನೆಗಂ ಸುವಿದ್ಕ್ಯಾಭ್ಮಾಸಭಾಗ್ಯಮುಂ . . . ಕಂಡು 


| (ಪಾರ್ಟು ೫-೩). ೨. ಶಿಶು; ಹಸುಳೆ : ಐಸಲೇ ಮುನಿನಾಥ ರಾಮನದೈಸರವನತ್ತುಂಬ 
i 
i 
i 
| 


ತಟಜಮುಮಂ (ಶಾಹುಂತ. ೬೯-೧೨೧). ಶೈವಳಿನಿ : "“ಸಿಂಧು: . . . ಶೈವಳಿನೀ, ಸರಸ್ವತೀ, (ಸುಕುಮಾ. ೨-೫೨ ವ)... (ಸಂ). 
ರೋಧೋವಕ್ತಾ - ಈ ೨೧ ತೊಟ್‌'' (ಹಲಾಯು. ೧೧೦-೪೩). (ಸಂ. ಶೈವಲಿನೀ] ಶೈಶಿರ (ಗು). ೧. ಶಿಶಿರಯತುವಿಗೆ ಸಂಬಂಧಿಸಿದ ; ಚಳಿಗಾಲದ : ಒಂದಾದ 
ಶೈವಶಮಿ (ನಾ). ಶೈವಮುನಿ, - ತಪಸ್ವಿ : ಯುದ್ಧವಿಧಿಯೊಳ್ಳೆನ್ನಿತ್ತು | | ಮೇಲೊಂದು ನಿರ್ವಾಣವೂಂದಲಾ ತೈಲಾರ್ಚಿತತಿ, ಮಂಜುಮಂಜಾಗಿ ತೋರ್ದಡಂ 
ನಾಯುಂಣದೋಡಿನಲುಂಡಿರ್ದ್ವಪನತ್ತ ಶೈವಶಮಿವೊಲ್ಫಾಮಂತದಾಮೋದರಂ |. ಕೈಗಣ್ಮಿದೋಲಾಯ್ತು ಶೃಶಿರಜ್ಕೋತ್ಸೈೈ (ಶ್ರೀರಾಮಾ. ೪೪೯-೧೦೬). (ನಾ). ೨. ಚಳಿಗಾಲ; 
(ಎಕ. ॥, ೨೪೦-೨೭; ಸು. 1175). (ಸಂ. ಶೈವಶಮಿನ್‌] [1s ಮಾಗಿಕಾಲ ; ಶಿಶಿರ : ಐಕಿಲಿಂದೆ ಹೇಮಂತ ಶೈಶಿರದ ಮಾಗಿ ಮಡಲಿಡೆ ತರಣಿ 
ಶೈವಶೃಂಗಾರ (ನಾ). ಶೈವಮತಸ್ಥನಿಗೆ ಯೋಗ್ಯವಾದ ಅಲಂಕಾರ, - ವೇಷ | | ಸೋಮನಂತಿರ . . . ಕುಗ್ಗಿದುವು ಕೋಗಿಲೆಯ ಕಂಠಕಲರವಗಳು (ಜೈಮಿಭಾ. ೨೮-೧). 
ಭೂಷಣ: ಆಗಮಸ್ತಾನದೊಳಿಟ್ಟ ವಿಭೂತಿಯ ತೊಟ್ಟ ರುದ್ರಾಕ್ಷೆಯ . . .| | [ಸಂ.] 
ಶಾಂತಿಮುಖದ ಶೈವಶೃಂಗಾರಂ ಸರ್ವಾಂಗದೊಳ್‌ ಬಳೆಯೆ (ನಂಬರ. ೧೬ ಎಂ೫). [ಸಂ.| | |ಶೈಳ “ಶೈಲ” ನೋ. 
ಶೈವಸಂಪನ್ನ (ನಾ). ಶಿವಭಕ್ತಿಯಿಂದ ಪರಿಪೂರ್ಣನಾದವನು ; ಶರಣ : | | ತೈಳಪತಿ "ಶೈಲಪತಿ' ನೋ. 


ಪರಮಾರ್ಥದ ತಿರುಳ ಪುಣ್ಮದಂತಿರ್ದ ಸೌಂದರನಂ ನೋಡಿ . . 
ಶೈವಸಂಪನ್ನರಾಗಿ ಪುಳಕದ ಪುಂಜವಾಗಿ 
(ನಂಬರ. ೮-೪೦). ಸೆಂ.) | 
ಶೈವಸಿದ್ಧಾಂತ (ನಾ). ಶೈವಧರ್ಮದ ಒಂದು ಪಂಥ, - ಸಂಪ್ರದಾಯ :| 


. ಎಲ್ಲರು |20| ಶೈಳಾಕ್ಷರ (ನಾ). ಕಲ್ಲಿನ ಮೇಲೆ ಕೊರೆದ ಲಿಪಿ ; ಶಿಲಾಲಿಪಿ : ಮುನೀಂದ್ರರಂ 
. ನುಡಿಯಲಆ್‌ಯದೆ ನೋಡುತ್ತಮಿರ | ಕವಿಲೆಯಂ ವೇದಾಢ್ಕರಂ ಕೊಂದೊಂದುಯ (೯) ಶಂ ಮಿಡದೆ ಸಾಟ್‌ದಪವೀ ಶೈಳಾಕ್ಟರ 
ಭ್ರಾಜಿಗಳ್‌ (ಸಾಇಇ. ೪1 ೩೬೯-೧೯: 1074); ವಾರಣಾಶಿಯೊಳೆಳ್ಕೋಟಿ ಮುನೀಂದ್ರರಂ 
ಕವಿಲೆಯಂ ವೇದಾಢ್ಕರಂ ಕೊಂದುದೂಂದಯಸಂ ಸಾರ್ದ್ವಪುದೆಂದು ಸಾಜ್‌ದಪುದೀ 


ಪಾಶುಪತ, ಕಾಳಾಮುಖ, ಲಕುಲೀಶ, ಮಾಹೇಶ್ವರ, ಶೈವಸಿದ್ದಾಂತ, ವೀರಶೈವ - is 

ಮೊದಲಾದವು ಶಿವಭಕ್ತಿ ಪಂಥದ ಮುಖ್ಯ ಪ್ರಭೇದಗಳು (ಭಾರದ. ೩೦೬). (ಸಂ. 
ಶೈವಸ್ತವ (ನಾ). ಶಿವನ ಕೀರ್ತನೆ ; ಶಿವಸ್ತುತಿ : ಅಮಲಶೈವಸ್ತವವ ಹೇಳದು | 

ನಮಿಸಿದನು ಬಲವಂದು «ಕುವ್ಮಾಅ. ೬-೪೪). (೫೦.] | 


ಶೈವಳ "ಶೈವಲ' ನೋ. 
ಶೈವಳಿನಿ "ಶೈವಲಿನಿ' ನೋ. | 
ಶೈವಾಗಮ (ನಾ). ಶಿವನ ಆರಾಧನೆಯನ್ನು ಪ್ರತಿಪಾದಿಸುವ ಆಗಮ; [so] 
ಶೈವಧರ್ಮಶಾಸ್ತ್ರ : ಶೈವಾಗಮಾರ್ಥವಿದನಾ ಷಡಂಗಂ ಸಹಿತ ಪಾವನ ಮಹಾ | 
ವೇದವಂ ಪಠಸಿದಾತನೆಲೆ ಕೋವಿದೆಯೆ ಕೇಳು (ಎಶೃಪು ೭-೪-೧೬); ಬಕ! 
ಪ್ರಾಧಾನ್ಮವನ್ನು ಕೊಟ್ಟು ಶೈವಸಿದ್ಧಾಂತವನ್ನು ಪ್ರತಿಪಾದಿಸುವುದೇ ಶೈವಾಗಮದ | 
ವೈಶಿಷ್ಟ್ಯ (ಭಾರದ. ೭). [ಸಂ] | 
ಶೈವಾಲ, ಶೈವಾಳ (ನಾ). ಎ ಶೈವಲ : ಆಗಳಾಕೆಗಳ ಪಸುರ್ಪೆಸೆವಸಿಯ |35 
ಬಾಸೆ ಲಾವಣ್ಮನದಿಯ ಶೈವಾಲಲತೆಯ ಲಾಸ್ಕಮನಪಹಾಸ್ಕ್ಮಂಗೆಯ್ಕೆಯುಂ | 
(ಪಂರಾಮು. ೩-೧೩೬ ವ). ಶೈವಾಳ : ಶೈವಾಳಚಾಳವಲ್ಲರಿ ಪೀವರಕುಚಕೋಕಮಿಥ:ನ ' 
ಮೊಲೆದೊಂದೊಂದರ್ಕಿೀವಲ್ಲಿ ಜಗುಲ್ದುದೆನೆ. ರೋಮಾವಳಿ ರಂಜಿಸಿದುದಾ , 
ಸರೋಜಾನನೆಯಾ (ಲೀಲಾವ. ೩-೩೨); ಕರಿಮಕರನಕ್ರಶೈವಾಳವಿದ್ರುಮ . . [| 


ವ್ಯಾಳಕೋಳಾಹಳಧ್ರಾನವೆರಸಿ ಜಲನಿಧಿ ಮೆಚ್‌ದುದು (ಹಚಕಾ. ೧-೩೬). [ಸಂ.] |40 
ಶೈವಾಳ 'ಶೈವಾಲ' ನೋ. ॥ 
ಶೈವಾಳಂಬೊರೆ (ಕ್ರಿ). ಪಾಚಿ ಅಂಟಿಕೊಳ್ಳು , - ಮೆತ್ತಿಕೊಳ್ಳು : ಮರಕತಮಃಕ | 


ಕುಂಡಳರಶ್ಮಿರೇಖೆಯಿಂ ಗಂಡಮಂಡಳಂ ಶೈವಾಳಂಬೊರದ 6ಕನಕಾಬ್ಲದಳದಂತಿರೆ ಕಣ್ಣೆಸದಂ | 
ನರೇಂದ್ರಚೂಡಾರತ್ನಂ (ಮಲ್ಲಿ. ೮-೧೨೬). (ಶೈವಾಳ (= ಶೈವಾಲ) 4 ಪೊರ] | 
ಶೈಶವ (ನಾ). ೧. ಎಳಮೆ ; ಶಿಶುತನ : ಪಾಡಿವದ ಚಂದ್ರಮನಂತೆ ಚಂದ್ರಾಪೀಡಂ | 45 
ಪ್ರತಿದಿನಂ ಪ್ರವೃದ್ಧಮಾನನಾಗೆ. . . ಶೈಶವಮಂ ಪತ್ತುವಿಡುವುದಂ ಕ್ರೀಡಾವ್ಶಸನಮಗಲ್ವಂತು | 


ಶೈಳಾಕ್ಷರಂ ಧಾತ್ರಿಯೊಳ್‌ (ಕಇಅ. ೯೫-೩-೫೮, 1124). 'ಶಿಲಾಕ್ಟರ' ಪರಾ. 
(ಸಂ. ಶೈಲಾಕ್ಷರ) 

Fs "ಶೈಲೇಯ' ನೋ. 

ತೃಕೋದಕ (ನಾ). ಪರ್ವತದಿಂದ ಹುಟ್ಟಿದ ಶೀತಲವಾದ ನೀರು : ಬಿಡದೇ 

ರೀಹಮಂ ನಿರ್ವೃತಿಗೆಳಸದೆಲೇ ದೇಹಸಂಬಂಧದಿಂದಂ ಜಡನಾದಂ ದೇಹಿ 


[ಸಂ. ಶೈಲೋದಕ) 


9.1 ಕಲ್ಲಪ್ಪವೊಲ್ಕಾಷ್ಠಮೆಲ್ಲಂ (ಮಲ್ಲಿಪು. ೧೩-೯೮). 
ನ "ಶುಂಟಿ' ನೋ. 
| ಶೊಂಟಿಕೊಂಬು (ನಾ). ೧. ಶುಂಠಿಯ ಬೇರು : ಶೊಂಟಿಕೊಂಬು, ಜೀರಿಗೆ 
|. ಮೆಣಸು ಹಾಕಿ ಕಷಾಯಮಾಡುತ್ತಾರೆ (ರೂಢಿ). ೨. (ಆಲಂ) ದಡ್ಡ; ತಿಳಿಗೇಡಿ : 
| ಆ ಸಾವುಕಾರ ಸಂಕನ ಮಗ ಶುದ್ಧ ಶೊಂಟಿಕೊಂಬು (ಬೆಳುಮ. ೧೩೧). 
| [ಶೊಂಟಿ (ಆ ಶುಂಟ) + ಕೊಂಬು] 


ಶೊತ್ತಿಯ (ನಾ). ವೇದಾಧ್ಯಯನ ಮಾಡಿದ ಬ್ರಾಹ್ಮಣ ; ವೈದಿಕ ; 
ಶ್ರೋತ್ರಿಯ : ಯಜ್ಞೋನ್ನತಸೂತ್ರಮೊಪ್ಪಲುಜ್ವ್ಬಳೋತ್ತಮರ್ಶೋಬಭಿಪರಲ್ಲಿ 
ಶೊತ್ತಿಯರ್‌ (ಉದ್ದಟ. ೪-೫೩). [ಇ ಸಂ. ಶ್ರೋತ್ರಿಯ] 

| ಶೊತ್ರ "ಸೂತ್ರ' ನೋ 

|ಶೋಕ (ನಾ). ೧. ಅಳಲು ; ದುಃಖ : ಕೊಂತಿಯುಂ ಕರ್ಣನ ಶೋಕದೊಳ್‌ 


|: ಧರ್ಮಪುತ್ರನಂ ಬೀಟ್ಕೊಂಡವರೊಡನೆ ತಪಶ್ಚರಣಪರಾಯಣಯಾದಳ್‌ (ಪಂಪಭಾ: 
| ೧೪-೧೦೬); ತನ್ನ ಕಾಣಲೊಡನಿರ್ಮಡಿಸಿದ ಶೋಕದಾವಾನಲನೆರ್ದೆಯೊಳ್‌ ಪೋಟ್ಮರದ 
| ಕಿರ್ಬನಂತಳುರೆ  (ಶಾಂತಿಪ್ಪು ೧೧೯೪ ವ) ; ಶೋಕಂ ಮಿಗೆ ಫಣಿರಾಜಪತಾಕಂ 
| ವಿಗಳಿತವಿವೇಕನವಿರಳಬಾಪ್ಪೋದ್ರೇಕಂ . . . ಮೂರ್ಛೆಗೆ ಸಂದಂ (ಗದಾಯು. ೩-೭೭). 
| ೨. [ಕಾವ್ಯಮಾ। ಕರುಣರಸದ ಸ್ಥಾಯಾಭಾವ: ರತಿ ಪರಿಹಾಸಂ ಶೋಕೋದ್ಗತ 
| ಮುತ್ಸಾಹಂ ಭಯಂ ಪ್ರಕೋಪಂ ವಿಜುಗುಪ್ಸತೆ ವಿಸ್ಮಯಾಶಯತ್ವಂ ಪ್ರತಿನಿಯತ 


ಸ್ಟಾಯಿಭಾವಮಿವು ತಾಮಕ್ಕುಂ (ಕಾವ್ಮಾವ. ೭೯೪). [ಸಂ.] 


ಶೋಕಗೀತೆ 


ಶೋಕಗೀತೆ (ನಾ). ವಿಯೋಗದ ಶೋಕವನ್ನು ವ್ಯಕ್ತಪಡಿಸುವ ಗೀತೆ : ವೈಯಕ್ತಿಕ 
ಕವಿತೆಯ ಅತ್ಯಂತಮುಖ್ಯವಿಭಾಗಗಳಲ್ಲೊಂದಾದ ಶೋಕಗೀತೆ(Ey )ಗೆ ಬರುತ್ತೇವೆ 
(ಸಾಹಿಪ್ರ. ೯೮)- [ಸಂ. ಶೋಕಗೀತ] 

ಶೋಕಗ್ರಹಣಿ (ನಾ). ಗ್ರಹಣಿರೋಗದ ಒಂದು ಭೇದೆ : ಬಿಳುಗಾರ, ಕಾಂತಭಸ್ಮ, 
ಲೋಹಭಸ್ಮ, ಅಭ್ರಕಭಸ್ಮ ಇವು ಪ್ರತ್ಮೇಕ ಗ ೫ ತೂಕ... ಸೇವಿಸಲು ವಾತಗ್ರಹಣಿ, 
ಪಿತ್ತಗ್ರಹಣಿ; `ಶ್ಲೇಷ್ಮಗ್ರಹಣಿ, ಭಯಗ್ರಹಣಿ, ತೋ ಡಿ 
ಸಕಲರೋಗಗಳೂ ಗುಣಮಕ್ಕುಂ (ಸಕವೈ. ೩೪೦). (ಸಂ, ಶೋಕಗ್ರಹಣೀ] 

ಶೋಕಬಾಷ್ಟ (ನಾ). ದುಃಖದಿಂದ ಸುರಿಯುವ ಕಂಬನಿ : ಸೂಬ್ಸೂಟಾೂಳ್‌ ಪೆರ್ಚಿ 
ಬಂದೊಜ್‌ದುಗುವ ಶೋಕಬಾಷ್ಟಂಗಳುಮನಾನಂದಾಶ್ರುಜಲಂಗಳುಮಂ ತೊಳೆದು 
(ಶಾಂತಿಪು ೪-೧೦೪ ವ). [ಸಂ] 

ಶೋಕರಸ (ನಾ). ಎಶೋಕ ೨ : ಮುನ್ನಾದ ಶೋಕರಸಮೆಲ್ಲಂ ಪೋಗಿ ನಿರ್ವೇಗ ರಸಂ 
ಪುಟ್ಟಿ ಸಿದ್ದರಸಂ ಮುಟ್ಟಿದ ಲೋಹದಂತೆ ಶುದ್ದಾಂತರಂಗನಾಗಿ (ಆದಪು ೩-೫೬ ವ). [ಸಂ.] 

ಶೋಕವರಾಳಿ (ನಾ). [ಸಂಗೀತ] ಒಂದು ರಾಗದ ಹೆಸರು : ಶೋಕವರಾಳಿ ವಸಂತ 
ವರಾಳಿ . . . ನಾಗವರಾಳಿಯೆಂಬ ವರಾಳೀಸಪ್ತಕವೇ ಶುದ್ಧವರಾಳಿಗೆ ಮಿಶ್ರರಾಗಂಗಳುಂ 
(ಎವೇ6. ೨೩೫). [ಸಂ.'ಶೋಕವರಾಲೀ] 

ಶೋಕಾಂಧ (ನಾ). ದುಃಖದಿಂದ ಕುರುಡಾದವನು , - ಕಂಗೆಟ್ಟವನು : 
ಶೋಕಾಂಧಂ ಕರ್ಣವಿರಹಿತನಪ್ಪುದಅಿಂ ಸಂಕ್ರಂದನನಂದನಂಗೆ ಮುಳಿದು ತರಣಿಯ 
ತನಯನ ನೆನೆದು (ಗದಾಯು. ೫-೩೭ ವ). (ಸಂ.1 

ಶೋಕಾಕುಲ (ನಾ). ದುಃಖದಿಂದ ಕೊರಗುವವನು , - ಕಳವಳಪಡುವವನು: 
ಈಶ್ವರ ವಿರಹದೆ`ಶೋಕಾಕುಲಂ ವಿಶೇಷಾಪ್ತಜನಂ (ಕಎರಾ. ೩-೩೧). [ಸಂ.) 

ಶೋಕಾಕುಲಿತೆ : (ನಾ). ದುಃಖದಿಂದ ಚಿಂತೆಗೊಳಗಾದವಳು: ' ದಂತದ 

-ಕೃತ್ರಿಮದ ಶಿರವ ಧರಣಿಸುತೆ ದಿಟವೆಂದು ಬಗೆದಳು ಹಿರಿದು ಶೋಕಾಕುಲಿತೆಯಾದಳು 

- (ಕೌಶಿರಾ. ೧೩೫೬): [ಸಂ. ಶೋಕಾಕುಲಿತಾ] - 

ಶೋಕಾಕುಲೆ (ನಾ). ಎ ಶೋಕಾಕುಲಿತೆ : ಶೋಕಾಕುಲೆಯಾದ ಶಕುಂತಳೆ ನಮ್ಮ 
ಸಂಗಡ ಬರುವಳು (ಶಾಕುಂತ. ೭೨-೧೦). [ಸಂ. `ಶೋಕಾಕುಲಾ] 

ಶೋಕಾರ್ತ (ನಾ). ದುಃಖದಿಂದ ನರಳುವವನು ; ದುಃಖಿತ : ಘೋರತರ 
ಗಹನಕೊರ್ವಳೆ ಬಂದೆಯೆಂತಕಟ ಭೀರು ಹೇಳಾ ಬೆದಜಬೇಡ ವಾಲ್ಮೀಕಿ ನಾಂ 


ಮುಂತಾದ 


ಭೂರಿಶೋಕಾರ್ತರಾಗಿರ್ದರಂ ಕಂಡು ಸುಮ್ಮನೆ ಪೋಪನಲ್ಲ (ಜೈಮಿಭಾ. ೧೯-೩೯). [ಸಂ.) 
ಶೋಕಾಶ್ರುಗಅ” (ಕ್ರಿ). ಕಂಬನಿ ಸುರಿಸು ; ಅಳು : ನೀನಿಲ್ಲಿಗೇಕೆದ್ದು ಬಂದೆನ್ನ 


೮೦ 


ಕಂದ ಈಕಡು ಬರವೇನು ಕಾರಣ ಹೇಳೆಂದು ಶೋಕಾಶ್ರುಗಜ್‌ದಳಕ್ಷಿಯಲಿ.|30 


(ಮೋಹ ತ... ೨೭-೫೬). [ಶೋಕಾಶ್ರು 1 ಕಜೆ] 
ಶೋಕಿ "ಶೋಕು' ನೋ: | 
ಶೋಕಿಗ (ನಾ). ದುಃಖವನ್ನು ಅನುಭವಿಸುವವನು; ದುಃಖಿತ : ವ್ಯಾಕುಲಿತ 
ವಿಪ್ರರ ವಿಸತಿಯ . . . ದಾಯಭಾಗಿಗಳ ಶೋಕಿಗರ . . . ಸರ್ವೈಕಮತ್ಸರದೊಳಗೆ 
ಬದುಕುವನಾವ. ಪೇಳೆಂದ (ಕುರ್ಮಾ. 6-೫೧). ' (ಶೋಕ 4 - ಇಗ) 
ಶೋಕಿಗಾರ (ನಾ). ಥಳುಕುಮಾಡುವವನು; ವಿಲಾಸಪ್ರಿಯ : ನನ್ನ 
ಸೀತಾಪತಿ . . . ಬಹಳ ಶೋಕಿಗಾರ (ಬೆಸ್ತಕ. ೧೬). 
(ಶೋಕಿ (ಆ ಶೋಕು) + - ಗಾರ (ಆ -ಕಾಲ)] ` 
ಶೋಕಿತೆ (ನಾ): ದುಃಖಹೊಂದಿದವಳು ; ದುಃಖಿತೆ : ಸಾಕು ಮೂವರು ಸುತರು 
ತನಗೆಂದೀಕೆ ಮಾದ್ರಿದೇವಿಗಗ್ಗದ ಶೋಕಿತೆಗೆ ಮಂತ್ರೋಪದೇಶವಿಧಾನವನು ಕಲಿಸಿ 
ನಾಕನಿಲಯರ ಪೊಲಿಸೆನಲು (ಕುವ್ಮಾಆ. ೪೨೬೪) (ಸಂ. ಶೋಕಿತಾ) 
ಶೋಕಿಸು (ಕ್ರಿ). ದುಃಖಪಡು; ಹೃಥೆಗೊಳ್ಳು : ನೀನೆ ಗಳ ಶೋಕಾಕ್ರಾಂತೆಯುಮಾಗೆ 
ಶೋಕಿಸಲ್ಸಂತಯಿಸುವರಾರಂಧನೃಪತಿಯಂ ನೃಪತಿಯುಮಂ (ಗಡಾಯು. ೪-೪); 
ಹಾಡಲಟ್‌ಯೆವು ಶೋಕಿಸುತ ಕೊಂಡಾಡಲಜ್‌ಯೆವು ಬಣ್ಣಿಸುತ ಕೈಗೂಡಿ ಕೈವಿಡಿ 
ಗೊಡಲಲಲ್‌ಯೆವಾವಲ್ಲಿಗೈತಂದು (ಬಸಪು. ೩೬-೧೮) ; ಇಂತು ನೀನೇಕೆ ಶೋಕಿಪೆ 
(ವರ್ಧಚ. 6:೩೮). [ಶೋಕ 4 - ಇಸು] 


ಸ್ನೇಹಿತ 


35. 


ಶಿ 


ಶಿ 


ಶೋಣ: 


ಶೋಕು, ಶೋಕಿ, ಷೋಕಿ, ಷೋಕು (ನೂ). ೧. ವಿಲಾಸ ; ಚೈನಿ : ಕಲಿಯುವುದಕ್ಕೆ 
ಬಂದವರು ಶೋಕುಮಾಡಿ ತಿರುಗಿದರೆ ಸಾಲದು (ತ್ಕಾಗಮ. ೧೮೪). ಶೋಕಿ : ೧. ಯುವಕರು 
ಬೀಡಿ ಸಿಗರೇಟು ಸೇದಿಕೊಂಡು ಶೋಕಿಯಾಡುತ್ತ . . . ಬಂದರು (ಊರುಕ. ಚಾ). 
೨. ಡೌಲು ; ಆಡಂಬರ ; ಥಳಕು : ಬರಿಯ ಶೋಕಿಗಾಗಿ, ವಿಲಾಸಕ್ಕಾಗಿ ಮೋಹಕ್ಕೆ 
ಬಲಿಬಿದ್ದು ಜನರು ಅನ್ಕರ ಆಚರಣೆ, ಸಂಸ್ಕಾರಗಳನ್ನು ಅನುಕರಿಸುವುದುಂಟು (ಯಕ್ಷಬ.೩೬). 
೩. ಅಭಿರುಚಿ : ಬೇರೆ ಬೇರೆ ದೇಶಗಳಲ್ಲಿ . . . ಯಾವ ಜಾತಿಯ ಮೆಟ್ಟಿನ ಇಲ್ಲವೆ 
ಬೂಟಿನ ಶೋಕಿ ನಡೆಯುತ್ತಿದ್ದೆಯೆಂದು ತಿಳಿಯುವರು (ಬಾಲಪ್ರ. 1. ೪೭೦). ಪೋಕಿ : 
೧. ಯೌವನದಲ್ಲಿ ಬಹುಷೋಕಿಯಿಂದ ಕಾಲ ಕಳೆದನು (ಉರ್ದುಪಾ. ೧೦೩). ೨. ಮೋಟು 
ಪಂಚೆ ವಿನಾ ಬತ್ತಲೆಯಾಗಿದ್ದ ಮರಾಟಿಯವನ ಮುಂದೆ ಹೊಲೆಯನು ಕೊಳೆ ಸರ್ವವ್ಯಾಪ್ತಿ 
ಯಾಗಿದ್ದರೂ, ಷೋಕಿಯಾಗಿದ್ದನು (ಮಲವ. ೨.). ೩. ಏನಾದರೂ ಅವನಿಗೆ ಬೈಸಿಕಲ್ಲು 
ಸವಾರಿಯ ಷೋಕಿ, ಕುದುರೆಸವಾರಿಯ ಷೋಕಿಗಿಂತಲೂ ಹೆಚ್ಚಾಗಿ ಅಮರಿಬಿಟ್ಟಿತ್ತು 
(ಮಲೆಮ. ೩೩೩); ನನಗೆ ಪಗಡೇಲಿ ಬಹು ಷೋಕಿ (ಮಲ್ಲ. ೨೧). ಷೋಕು : ೧. 
ಕೃಷ್ಣಭಟ್ಟರು ಷೋಕಿನಲ್ಲಿ ಮುಂದಾಗಿ ಓದಿನಲ್ಲಿ ಹಿಂದಾಗಿ ಒಂದೊಂದೇ ಕ್ಲಾಸುಗಳಲ್ಲಿ 
ಚನ್ನಾಗಿ ಸರ್ವಿಸುಮಾಡುತ್ತಾ ಇಂಗ್ಲಿಷು ಕಲಿಯತೊಡಗಿದರು (ಬ್ರಾಂತಿಸು. ೭).. 
೪. ಅಚ್ಚು ಕಟ್ಟು ; ಒಪ್ಪ : ದುಃಖ ದುಃಖ ಅಂತಾನೆ ಅದೇನು ಷೋಕಾಗಿ ಬಾಣಂತನ 
ಮಾಡಿಸಿಕೊಂಡಳು ಅಂತೀರಿ (ಬಾಡಿಬ. ೧೪). [€- ಆರ. ಹಿಂ. ಮರಾ. ಶೌಕ್‌] 
ii (ನಾ). ೧. ದುಃಖದ ಆಧಿಕ್ಕ ; ದುಃಖಾತಿರೇಕ :ನಿನಗಿನಿತು ದೇವಿ 
ಗೆಮೊಡ ಯುಕ್ತಂ ಹೃದಯಶರೀರಂದ್ರಿಯಶೋಷದಾಯಕಂ ತಾನೆನಿಪ್ಪ 
| ಇತರ (ಚಂಡ್ರಪು. ೩-೬೪): ಧೃತರಾಷ್ಟ್ರಂಗೆ ಮಕ್ಕಳ ಮೇಲೆ ನೆನೆಹಾಯ್ತಧಿಕ 
ಶೋಕೋದ್ರೇಕ ಪಲ್ಲವಿಸೆ (ಕುವ್ಕಾಭೀ. ೧-೫೪). ೨. ಶೋಕದಿಂದ ಉದ್ರಿಕ್ತನಾದವನು; 
ಶೋಕಭರಿತನಾದವನು : ಬಿಟ್ಟಳಂದಜಿತಸೇನೆ ನೃಪಾಲಪದಾಬ್ದ ಮೂಲದೊಳ್‌ 
``ಅದಂ ಕಾಣಲೊಡಂ ದ್ವಿಗುಣೇಭೂತಶೋಕೋದ್ರೇಕನಾಗಿ .( ಚಂದ್ರಪು. ೫-೧೧ ವ). (ಸಂ.] 
ಶೋಚನೀಯ (ಗು). ೧. ದುಃುಪಡಬೇಕಾದ. (ನಾ). ೨. ದುಃಖಪಡ 
ಬೇಕಾದುದು : ಅವನ ಪರಶುರಾಮಚರಿತವೂ . . . ಅವುಗಳಿಂದಲೇ ಎತ್ತಿಕೊಂಡು 
ವೆಂದು ಖಚಿಶವಿರುವ ಪದ್ಮಗಳಾದರೂ ದೊರಕಿಲ್ಲ ಎಂಬುದು ಶೋಚನೀಯವೇ 
(ಮೂರು. ೨). (ಸಲ) 
ಶೋಚನೀಯಸ್ಸಿತಿ (ನಾ). ದುಃಖಪಡಬೇಕಾದ 'ಸ್ತಿತಿ 
ಪರಿಸ್ಥಿತಿ : 
ಶೋಚನೀಯಸ್ಮಿತಿಯ ರಾಜೇಂದ್ರನಂ (ಶ್ರೀರಾಮಾ. ೧೦೧-೩೦). ಕ 
ಶೋಚಿ (ನಾ). ೧. ಬೆಳಕು; ಕಾಂತಿ. ೨. ಕಿರಣ ; ರಶ್ಮಿ : ""ರೋಚಿ೬ ಶೋಚಿಸಿ, 
- ವಿರೋಕಃ, ಗೌ; - ಈ ೩೨ ರಶ್ಮಿಗಳ ಪೆಸರ್‌'' (ಹಲಾಯು. 
[ಸಂ. ಶೋಚಿಸ್‌) 
ಶೋಚ್ಛ (ನಾ). ಎ ಶೋಚನೀಯ ೨ : ಆದರ್ಕಾನಂದಮಂ ತಾಳ್ವದಾಕುಲಮಂ 
| ತಾಳ್ಗುವುದೇ ಮದಗ್ರಜನೊಳಾದೀ ಪೌರುಷಂ ಶೋಚ್ಮಮೇ (ಪಂರಾಮ. ೬-೧೭೧). 
[ಸ೦.1 
ಶೋಣ (ಗು). ೧. ಕೆಂಪಾದ. (ನಾ). ೨. ಕೆಂಪುಬಣ್ಣ : ಗಿರಿಶಿಖರಾವನಿಯೊಳ್‌ 
ಮಿಳ್ಳಿಸಿದುದು ಕೇತನಪಲ್ಲವಮೊಂದಶೋಕಪಲ್ಲವಶೋಣಂ (ವಂರಾಮಾ. ೧೦-೪೯); 
ಶೋಣನವೀನವಾಸಮನಲಂಪಿನೊಳುಟ್ಟೆಳೆಮುತ್ತುದೊಟ್ಟು (ರಾಜಶೇ. ೮-೭೩). ೩. ರಕ್ತ 
ವರ್ಣದ ಕುದುರೆ : “ರಕ್ತವರ್ಣದ ಕುದಿರೆ ಶೋಣನೆಂಬುದು'' (ಹಲಾಯು. ೩೨-೨೮೩); 
ಬಂದುಗೆಯರಲಂ ತೊಳಗುವ ಸಿಂಧುರಮಂ ಪವಳಮಂ ಪ್ರಭಾತದೊಳುದ 
ಯಿಪ್ಪಿಂದೀವರಮಿತ್ರನ ರುಚಿಯಂದಮನನುಕರಿಸಿ ತೋರ್ಪ ತುರಗಂ ಕೋಣಂ 
(ಆತ್ಯಶಾ. ೨-೩). ೪. ಒಂದು ನದಿಯ ಹೆಸರು : ""ಶೋಣಃ; ಹಿರಣ್ಯಬಾಹುಃ - ಈ 
೨ ಶೋಣ ನದಿ'' (ಹಲಾಯು. ೧೧೧-೫೨); ಈ ಕುರುಬರು . . . ಮಧ್ಯಪ್ರಾಂತ, ಗಂಗಾ 
ಶೋಣ - ಭದ್ರಾನದೀತೀರದವರೆಗೂ ವಾಸವಾಗಿದ್ದುದನ್ನು ಇಂದು ನಿರ್ಧರಿಸಿಕೊಳ್ಳ 
ಬಹುದಾಗಿದೆ (ಕರ್ಣಾಟ. ೬೨). ೫. ಬೆಂಕಿ ; ಅಗ್ನಿ: ೬. ಗಂಡುನದಿ. ೭. ಪದ್ಮರಾಗ; 
ಮಾಣಿಕ್ಕ. ಆ. ರಕ್ತ ; ನೆತ್ತರು. ೯. ಸಿಂದೂರ ; ಚಂದ್ರ. ಸಂ.) 


; ಸಂಕಟಕರವಾದ 
ರಾಮನಂ ಗಂಗೆಯೆಡೆ ಬೀಳ್ಕೊಂಡು ಬಂದಾ ಸುಮಂತ್ರನಾ ಕಂಡನೀ 
[ಸಂ.] 


ಅಭೀಷುಃ .'. ೭-೩೮). 


ಶೋಣಕ ಆ೧೫೮ ಶೋದ್ಯ 


ಶೋಧನ (ನಾ). ೧. ಶುದ್ಧಗೊಳಿಸುವುದು ; ಸ್ವಚ್ಛಮಾಚುಬುದು. 

೨. (ಲೋಹದಂತೆ) ಪರಿಶುದ್ದಿಗೊಳಿಸುವುದು. ೩. ತಪ್ಪುಗಳನ್ನು 

ತಿದ್ದುಪಡಿಮಾಡುವುದು. ೪. ಸಾಲತೀರಿಸುವಿಕೆ; ಯಣ ಸಂದಾಯ. ೫. ಶಿಕ್ಷೆ; 
ದಂಡನೆ. ೬. ಸುಣ್ಣ. ೩. [ಗಣಿತ] ಕಳೆಯುವುದು ; ವ್ಯವಕಲನ 

“ಗತ ಮದೂನಂ ಶೋಧನಂ ಕಳಸಮಕ್ಕು'' (ಮಂಗರಾ. ೧೩೦-೧೮). ೮. (ವಮನ, 

| ವಿರೇಕ ಮೊದಲಾದುವುಗಳ ಮೂಲಕ) ಶರೀರವನ್ನು ಶುದ್ದಿ ಗೊಳಿಸುವುದು: 

ಶೋಣತೆವೆಜು (ಕ್ರಿ). ಕೆಂಪಾಗು :ಶೋಣತೆವೆತ್ತ ಮರೀಚಿಶ್ರೇಣಿಯ ಕೆಂದಳಿರನಗ್ರದೊಳ್‌ | | ಔಷಧವಂಬುದು ಶೋಧನವಂದೂ ಶಮನವೆಂದೂ ಸಂಕ್ಷೇಪದಿಂದ ಎರಡು ತೆರ 


ಪತ್ರೋರ್ಣಃ , ನಟಃ , ಕಟ್ಟಿಂಗಃು . . . ಶೋಣಕಃ , ಅರಳು: - ೧೨ ಹೆಮ್ಮರದ 
ಹೆಸರುಗಳು, ದೊಡ್ಡಮರ, ತಿಗಡುಮರ'' (ಸಿದ್ಧಾಂತಿ. ೧೨೫). [ಸಂ] 

ಶೋಣತೆ (ನಾ). ಕೆಂಪುಬಣ್ಣ : ಅವಿಶೇಪದಿನುದ್ದಮದೂಳ್‌ ಧವಳತ | 
ಮಾಣಕ್ಕನಿಕರದೊಳ್‌ ಶೋಣತೆ ಮೇಘವಿತಾನದೊಳ್‌ ವಿನೀಳತೆ . . . ಒಂದಿರ್ಕುಂ | 5 


ಶೋಣಕ (ನಾ). ಒಂದು ಬಗೆಯ ಮರ ; ತಿಗಡೆ : nest 


(ಕಾವ್ಮಾವ. ೮೯೪). (೫0. ಶೋಣತಾ। 


ತಳೆದು (ಜಗಎ. ೧೬-೧೦೫): ಶೋಣತೆವತ್ತ ನಿಚಾಂಶುಪ್ರೇಣಿಯೊಳಿರ್ಪರುಣನಂತೆ ನಾಗಿರುವುದು (ಸಕವೈೆ. ೧೮). [ಸಂ.) 
(ಬಟ ೮-೫೧). [ಶೋಣತೆ 4 ವೆಲು) ಶೋಧನಿ (ನಾ). ಕಸಪೊರಕೆ; ಬರಲು : ""ಸಮ್ಮಾರ್ಜನೀ, ಶೋಧನೀ - ೨... 


ಶೋಣಮಣಿ (ನಾ). ಕೆಂಪುರತ್ನ; ಮಾಣಿಕ : ಶೋಣಮಣಿಕಳಶಕರಕಿಸಲಯಂಗಳಾ |10| ಪರಕೆ, ಕಸಬರಲು'' (ಸಿದ್ದಾತಿ. ೧೦೪). (ಸಂ. ಶೋಧನೀ। 
ನಭಶ್ಮ್ರೀಯನಾಲಿಂಗಿಸುವ ಬಾಗಿಲ್ವಾಡಂಗಳೊಳಮವಜ ಮುಂದೆ ಸಂದಣಿಸಿದ ಮರಕತ | ಶೋಧನೆ (ನಾ). ೧. ಶುದ್ಧಿಗೊಳಿಸುವಿಕೆ. ೨. ಸೋಸುವಿಕೆ : (೪. 


ಮಕರತೋರಣಂಗಳೊಳತಿರಮಣೀಯಮಾಗಿ (ಪಂರಾಮಾ. ೫-೩೪ ವ). (ಸೆಂ.] | ೩. ಪರಿಶೀಲನೆ ; ಪರಿಶೋಧನೆ : ರುದ್ರನಾಟಕವು ಕರುಣೆ ಭಯಗಳನ್ನು ಪ್ರಚೋದಿಸಿ 
ಶೋಣಾಂಬುಜ (ನಾ). ಕೆಂಪುತಾವರೆ; ಕೆಂದಾವರೆ : ಅರಳ ಶೋಣಾಂಬುಜ | | ಅಂತಹ ಭಾವಗಳ ಶೋಧನೆಯನ್ನು ಮಾಡಬೇಕೆಂದು ಅರಿಸ್ಪಾಟಲನು ಹೇಳಿರುವುದು 
(ಪಾಕಾಂ. ಶೋಣಾಂಬರ]ಚ್ಛಾಯೆಗಳಡರ್ದುವನೆ ಭರದಿಂದ ಕತ್ತಲೆಯ ಮೇಲೆ ಬಹ ರವಿಯ | ತಾತ್ರಿಕವಾಗಿ ಸರಿಯಾದುದೇ . . . ಎಂಬುದನ್ನು ಈಗ ವಿಮರ್ಶಿಸಬಹುದು 


ರಥತುರಗಖುರಪುಟದಿಂದಮೇಳ್ವ  ಕೆಂದೂಳ್ಗಳೆನೆ . . . ಸಂಧ್ಕಾರಾಗಮ್ಮೆದೆ 
ರಂಜಿಸುತಿರ್ದುದಂದು ಮೂಡಣದೆಸೆಯೊಳು (ಚೈಮಿಭಾ. ೧೭-೧೧). [ಕೋಣ + ಅಂಬುಜ 
ಶೋಣಾಶ್ವ (ನಾ). ಕೆಂಪು ಬಣ್ಣದ ಕುದುರೆ : ಶೋಣಾಶ್ವಂಗಳ್‌ ರಜತರಥಮಂ 
ಪೂಡೆ ಕುಂಭಧ್ವಜಂ... ಮಾ(ಜೂ)ಡ್ಜು ದಲ್‌ ಸಾಲದೆನ್ನೀ ಬಾಣಾವಾಸಕ್ಕೆನುತುಮಳವಂ 


15 


(ಆರಿಕಾ. ೧೯೭). ೪. ಹುಡುಕುವುದು; ಪತ್ತೆಹಚ್ಚುವುದು. ೫. ತನಿಖೆ; ತಪಾಸಣೆ. 
| ೬. ತಪ್ಪುಗಳನ್ನು ತಿದ್ದುವುದು, - ಸರಿಪಡಿಸುವುದು. ೩. ಸಾಲ ತೀರಿಸುವುದು; 
| ಇರುಣಸಂದಾಯ. ೮. ಹೊಸದಾಗಿ ಕಂಡುಹಿಡಿಯುವುದು; ಸಂಶೋಧನೆ : 
|! ಮಕ್ಕಳಿಗೆ ಚಟುವಟಿಕೆಯಿಂದಿರಲು ತುಂಬ ಆಸೆ. ಅವರ ಆಸಕ್ತಿಯ್ಯಪ್ರವಾಹ 
ಬೀಲುತುಂ (ಪಂಪಭಾ. ೧೧ 5೬). (ಸಂ. | |. ಸಾಮಾನ್ಯವಾಗಿ ಆಟ. ಸಮಾಜಜೀವನ, ರಚನೆ, ಶೋಧನೆ, ಕಲಾಕೌಶಲ - ಈ ಐದು 
ಶೋಣತ (ಗು). ೧. ಕೆಂಪುಬಣ್ಣದ. (ನಾ). ೨. ನೆತ್ತರು ; ರಕ್ತ : ಕುರುಕುಲ |20| ಮಾರ್ಗಗಳಲ್ಲಿ ಹರಿಯುತ್ತದೆ (ಶಿಕ್ತದ. ೧೪೨). (ಸಂ. ಶೋಧನ) 
ಶೋಣಿತಪಾದಪದ್ಮತಳಂ ತಳೋದರಿಗೆ ವೃಕೋದರನಾಗಿಪಂ ಕಚಬಂಧ ಬಂಧು ಶೋಧಿತ (ಗು). ೧. ಚೊಕ್ಕಟಗೊಳಿಸಿದ ; ಶುದ್ಧಮಾಡಿದ. ೨. ಸೋಸಿದ. 
ರತೆಯಂ (ಗದಾಯ. ೧-೭೧). ೩. ಕುಂಕುಮಕೇಸರಿ. ೪. (ಸಂತತಿಯ ಮೂಲ ೩. ಸರಿಪಡಿಸಿದ ; ತಿದ್ದಿದ. ೪. ಯಣದಿಂದ ವಿಮೋಚನೆ ಹೊಂದಿದ ; 
ರೂಪವಾದ) ಸ್ತ್ರೀಯ ಗರ್ಭಾಣು , - ಅಂಡಾಣು : ಉತ್ಪತ್ತಿ ಶುಕ್ರ | ಸಾಲದಿಂದ ಬಿಡುಗಡೆ ಹೂಂದಿದ. ೫. ದೇಹದ ಕಲ್ಮಶವನ್ನು ವಿರೇಚಕಗಳ 
ಶೋಣಿತದಿಂದಾದ ಲಜ್ಜೆ ಸಾಲದೇ ಮತ್ತೆ ದುರಿತಂಗಳ ಹಜುವ ಹೇಗತನವೇಕಯ್ಕಾ | | ಮೂಲಕ ಶುದ್ದಿಗೊಳಿಸಿದ. ಸಂ.) 
(ಬಸವ, ೧೯); ಸ್ತ್ರೀಯ ಶೋಣಿತ ಅಧಿಕವಾದರೆ ಸ್ತ್ರೀಯಹಳು ಪುರುಷನ ಶುಕ್ಲ | ಶೋಧಿಸು (ಕ್ರಿ). ೧. ಚೊಕ್ಕಟಗೊಳಿಸು; ಶುದ್ಧಿಮಾಡು : ಆಗಳಾಗುಹಾದ್ವಾರಮಂ 
ಅಧಿಕವಾದರೆ ಪುರುಷನಹನು (ಎವೈವಿ. ೨೦೬). [ಸಂ.) | ಆ ಪತಾಕಿನೀಪತಿ ಪಡೆಗೆ ನಡೆಯಲಿಂ ಬರ್ಪಂತು ಶೋಧಿಸಿ (ಪಾಠಾ. ಮಾಡಿ| 
ಶೋಣಿತಮೇಥನ (ನಾ). ಮೂತ್ರದಲ್ಲಿ ರಕ್ತಹೋಗುವ ಒಂದು ಬಗೆಯ | (ಆದಪು.೧೩-೪೦ ವ): ಪೂರ್ವದ ರಾಜಸೂಯದ ವಿನುತಮಖಭೂಮಿಯನು ಶೋಧಿಸಲಲ್ಲಿ 
ರೋಗ ; ರಕ್ತಮೇಹ : ಇನಿತಿನಿತು ರಕ್ತಮಂ ನೀರೆನಿತನಿತುಂ ಮೂತ್ರಿಸುತ್ತುಮಿರೆ | ಲಾಂಗಲದ ಮೊನೆಗೆ ಸಿಲುಕಿದ ಭೂಗತಾಲಯವನರುಹಾಕರವಿರಲು ಕಂಡೆನು 


25 


ಶೋಣಿತಮೇಹನಮಂಬುದು (ಅಶೃಶಾ. ೧೧:೨೩). 1ಸಂ.1 ಎ. ಕೋಮಲೆಯ (ತೂರಿರಾ. ೧-೧೬-೨೭). ೨. (ಕೃತಿ ಮುಂತಾದುವುಗಳ) 
ಶೋಣೋತ್ಸಲ (ನಾ). ಕೆಂಪುಬಣ್ಣದ ನೈದಿಲೆ : '"ಅರುಣಂ-ಕುಂಕುಮ, ಸಿಂಧೂರ, |30| ದೋಷವನ್ನು ತಿದ್ದಿ ಪರಿಷ್ಕರಣಗೊಳಿಸು : (6. ೩. ಸೋಸು ; ಗಾಳಿಸು : 
ಶೋಣೋತ್ತಲ'” (ಓಪಧಿ. ೩). [ಸಂ.] | ತಣ್ಣಿತಪ್ಪಗ್ರವಣಿಯಂ ಶೋಧಿಸೆಂದೆಂಬ ಸಣ್ಣೀರಮಪ್ಪ ಸಿರಿಗಂಧಮಂ ಬೆರಸೆಂಬ 
| 


ಶೋತೆ "ಸೊದೆ' ನೋ. (ಬಸರ. ೭-೪೭); ಒಳ್ಳಿತಾಗವೊ ನಿನ್ನ ಸಾರಣೆಯಲ್ಲಿ ಜಂತುಗಳಿದ್ದು ಶೋಧಿಸಿತಿಲ್ಲವೋ 
ಶೋಥ (ನಾ). ಊದಿರುವುದು ; ಬಾವು : ''ಶೋಘಃ ಶ್ವಯಥುಃ, ಶೋರ್ಥ- (ಬಸಪು. ೪೭-೧೪) ; ಶೋಧಿಸಿದ ತನಿಬೆಲ್ಲವಿಕ್ಕಿದ ಹೂರಿಗೆಯ ಮೆದೆಯಲ್ಲಿ ಪರಡಿಯ 
ಬಾತುಕೊಳ್ಳುವಿಕೆ, ಬಾವು'' (ಸಿದ್ಭಾಂತಿ. ೧೮೩). [ಸಂ.) ಶಾವಿಗೆಯ . . . ನವಘೃತ ಸೂಪದಂಶಕದಲ್ಲಿ ನೋಡಲಿ ನಮ್ಮನೆಂದುದು ಧೂರ್ತ 
ಶೋಥಫ್ಲ (ನಾ). (ಊತವನ್ನು ವಾಸಿಮಾಡುವ) ಕೊಮ್ಮೆಗಿಡ ; "“ಶ್ವೇತ |35| ವಟುನಿಕರ (ತುಮ್ಮಾಅ. ೧೫-೭); ಕಷಾಯವನ್ನು ಕಂಚಿನ ಬಟ್ಟಲಿಗೆ ಶೋಧಿಸಿ ಬಿಟ್ಟರು 
ಪುವರ್ನವ'' (ಪಂಡಿತ. ೨೩೬). [ಸಂ. ಶೋಥಫ್ಲೀ] (ಚಂಗಾಳೃ. ೧೫೫). ೪. ಅಕ್ಕಿ ಮುಂತಾದ ಧಾನ್ಯಗಳಿಂದ ಕಸವನ್ನು ಆರಿಸಿ ತೆಗೆ; 
ಶೋಧ (ನಾ). ೧. ಶುದ್ದಿಗೊಳಿಸುವುದು ; ಶುಬ್ರಗೊಳಿಸುವುದು. | | ಹಸನುಗೊಳಿಸು : 8.೫ ಹುಡುಕು; ಅರಸು : ಸೆಜ್ಜೆಯ ಕಾಪಿನವರ್‌ ಪರಿತಂದು 


ಎ ೬ ೬ ೬ ಬೇಟೆಯ ಶೋಧಕ್ಕಾಗಿ `ನಡೆಯಿತು (ಮುಂಬಯ. ೪ ೮೭). ೪. ಹೊಸದಾಗಿ ಜಲಗಾಜನೊಬ್ಬ ಜಲವ ಹೊಕ್ಕು ಶೋಧಿಸಿ ಹಲವು ಪ್ರಾಣಿಗಳ ಕೊಂದು ನಲಿನಲಿದಾಡುವ 
ಕಂಡುಹಿಡಿಯುವುದು ; ಶೋಧನೆ : ಹೊಸ ವೈಜ್ಞಾನಿಕ ಶೋಧಗಳಿಂದ ಅವನ (ಮಹಾದೇ. ಬ. ೪೬-೧೦೯): ನಿನ್ನೆ ಶಸ್ತ್ರವ ಬಿಸುಟ ಯೋಗವಿಪನ್ನನನು ನೀನೇನ ಮಾಡಿದೆ 
ಇರುವಿಕೆ ಇನ್ನೂ ಬದಲಾಗಿರಲಿಲ್ಲ (ಗ್ರಾಮುಯ. ೨); ಉದಯನೂ ಸುರೇಶನೂ . . . ನಿನ್ನ ಶೋಧಿಸಿ ಬಳಿಕ ಪರರನು ಹಳಿವುದೇನೆಂದ (ಕುವ್ಮಾದ್ರೋ. ೧೯-೨೮); ಮನೆ 
ತಾವು ಮಾಡಿದ ಶೋಧದ ಬಗೆಗೆ ಹೆಮ್ಮೆಪಟ್ಟರು (ಕಪಪು. ೪-೬೮). ೫. ತಪ್ಪನ್ನು ಮನೆಯ ರಕ್ಕಸಮಡದಿಯರ ಮಜದೊಜಗಿದರ ವಂಗಡವ ಶೋಧಿಸಿ ದಾಟಿದನು 
ತಿದ್ದುವುದು, - ಸರಿಪಡಿಸುವುದು. (0.) | ಕೋಟೆಯನು (ತೂರರಾ. ೫-೨-೧೭). [ಶೋಧನ + - ಇಸು) 

ಶೋಧಕ (ಗು). ೧. ಶುದ್ದಿಗೊಳಿಸುವ ; ಸ್ವಚ್ಛಗೊಳಿಸುವ. (ನಾ). ಶೋಧ್ಯ (ಗು). ೧. ಶೋಧಿಸಬೇಕಾದ. (ನಾ). ೨. ಪರೀಕ್ಷೆಗೊಳಗಾಗಬೇಕಾದ 
೨. ಬರವಣಿಗೆಯ ಲೋಪದೋಷಗಳನ್ನು ಸರಿಪಡಿಸುವವನು. ೩. ಪತ್ತೆ |45| ವ್ಯಕ್ತಿ : ದಿವ್ಯವನ್ನು ನಡೆಯಿಸುವ ನ್ಮಾಯಾಧಿಪತಿ ಮತ್ತು ದಿವ್ಯಕ್ಕೆ ಗುರಿಯಾಗಿರುವ 
ಪಚ್ಚುವವನು; ಹುಡುಕುವವನು: ಶೋಧಕನಾದರೆ ಬಾಧಕವಿಲ್ಲ (ಗಾದ). (ಸಂ.] "ಶೋಧ್ಯ'ರಿಬ್ಬರೂ ಹಿಂದಿನ ದಿನ ಉಪವಾಸವಿದ್ದು ಮಾರನೆಯ ದಿನ ಪ್ರಾತಃಕಾಲ 


೨. ಹುಡುಕುವುದು ; ಪತ್ತೆ ಹಚ್ಚುವುದು. ೩. ತನಿಖೆ ; ತಪಾಸಣೆ : ಸಿಂಹವು | | ಶೋಧಿಸಿ ನೋಡಿ ಪಚ್ಚಡಿಕೆಯಂ ಪತ್ತಿರ್ದ ಕೂಚೆಯಂ ಕಂಡು (ಪಂಚತಂ. ೧೩೦-೧೪) ; 
40 


ಶೋಫ 


ಸ್ನಾನಮಾಡಬೇಕು (ಕಶಾಅ. ೧೯೫). ೩. [ಗಣಿತ] ಕಳೆಯುವುದು ; ವ್ಯವಕಲನ | 

ರಜತಂ, ರಜಿತಂ . .. ವಿಶೋಧ್ಮಂ, ಶೋಧ್ಯಂ, ತ್ಮಜಿಸು, ಕಳೆ - ಇಂತಿನಿತುಂ ಕಳೆವುದಕ್ಕೆ 

[ಸಂ.) 

ಶೋಫ (ನಾ). ೧. ಬಾವು ; ಊತ : ಜನಿಯಿಸಿದ ಶೋಫಮದು ಲೇಪನದಿಂ 
ಪೋಗದೊಡೆ ಶಸ್ತ್ರಕರ್ಮವನೆಸಪಂತೆ (ಪಾರ್ಶ್ವಪು. ೨-೪೩); ನೊಸಲೊಳ್‌ ಪುಟ್ಟಿದ ಶೋಫಂ 
ಪಸರಿಸಿ ತಲೆ ಬಾತು ಸುಯ್ವೊಡಂ . . . ವಿಗಿತಜೀವಿತನಕ್ಕುಂ (ಅಶ್ವಶಾ. ೬-ಳ೪); ಗಣಿಕೆಯ 
ಸಮೂಲವಂ ಅಂಬಿಲದಲ್ಲಿ ಅರೆದು ನೆತ್ತಿಗೆ ಒತ್ತಲು ಮೈಯ ಮಾಸಲು ಜಲಗರ ಶೋಫ 
ವಾತ ಗುಣ (ಎವೇಕ. ೪). ೨. ಕ್ಷಯರೋಗ : "`ರಾಜಯಾಕ್ಷ್ದಾ, ಕಯಃ, ಶೋಘಃ - 

(ಸೂ. 


ಪೆಸರು (ವೃವಹಾ. ೧೧-೨೨). 


ಈ ೩ ಕ್ಷಯವ್ಯಾಧಿ'' (ಹಲಾಯು. ೯೪-೪೪೮). 

ಶೋಬಾನ "ಸೋಬಾನೆ' ನೋ. 

ಶೋಬೆ, ಶೋಭೆ, (ನಾ). ೧. ಖಾಯಿಲೆಯಿಂದುಂಟಾಗುವ ಊತ,- ಬಾವು: (6. 
೨. ಹೊಟ್ಟೆಯು ಊದಿಕೊಳ್ಳುವ ಒಂದು ಬಗೆಯ ಖಾಯಿಲೆ; ಜಲೋದರ : 
`ಶೋಬೆರೋಗಿ' ಪರಾ. ಶೋಭೆ, : ೧. ಹೃದಯ, ಶ್ವಾಸಕೋಶ, ಪಿತ್ತಕೋಶ. | 
ಮೂತ್ರಕೋಶ ಸಂಬಂಧವಾದ ರೋಗಗಳಿಂದಲೂ ಶೋಭಯುಂಟಾಗುವುದು | 
(ಗ್ರಾಮುಕ. ೧೪೨); ನನ್ನ ಶರೀರದಲ್ಲಿ ಈಗ ತಿಂಗಳಿಂದ ಕೇವಲವಾಗಿ ಅಲಸಿಕೆಯಾಗಿದೆ. 
ಜ್ವರ ಬಂದು ಬಹಳಮಟ್ಟಿಗೆ ನಿತ್ರಾಣಮಾಡಿತು. ಶೋಭೆ ಕಾಣಿಸಿದೆ (ಮಾಮರಾ. ೧೦). 
೨. ಕೆಂಪಾದ ಚಂದನವನ್ನು ಧರಿಸಿದರೆ . .. ವಿಸರ್ಪರೋಗವನ್ನೂ ಶೋಭೆ ಮೊದಲಾದ 
ರೋಗವನ್ನೂ ಹೋಗಲಾಡಿಸುವುದು (ಸಕವೈ. ೪೨). [ಆ ಸಂ. ಶೋಫ. / ತಮಿ. ಚೋವೈ] 


10 


15 


೮೧೫೯ 


ಶೋಬಾಷ್ಟಕ 


ವಿಷ್ಕಂಭ ಪ್ರೀತಿ ಆಯುಷ್ಮಾನ್‌ ಸೌಭಾಗ್ಯ ಶೋಭನ . . . . ವೈಧೃತಿಗಳೆಂಬ ಇಪ್ಪತ್ತೇಳು 
ಯೋಗಂಗಳು (ವಿವೇಕ. ೩೨೦). (ಸಂ.) 

ಶೋಭನಂಬೆಜು (ಕ್ರಿ). ಅಂದವಾಗು ; ಮನೋಹರವಾಗು : ಪೊಸಜಾದಿ 
ಚೆಲ್ವನೀಯುತ್ತಿರೆ ದೇಸಿಯಿಂ ನಿಮಿರ್ದ ಸೋರ್ಮುಡಿಯೊಳ್‌ ನೊಸಲಲ್ಲಿ ಶೋಭನಂಬೆತ್ತಿರೆ 
(ಧರ್ಮಾಮೃ್ಯ. ೪-೧೩೭). (ಶೋಭನ + ಫೆಜು,1 

ಶೋಭನಗಾನ (ನು). ಮ ಶೋಭನ ೯ : ವಿದ್ಮಾಧರನರಸುರೋರಗಾವಿಗಳ 
ಮುತ್ತೈದೆಯರು ಶೋಭನಗಾನಂಗಳನೆಸಗೆ . . . ಬೃಹಸ್ಪತಿಯೆಯ್ದಿ ಜಾತಕರ್ಮಮಂ 
ರಚಿಯಿಸಿದ (ಹಾಲಾಸ್ಕ. ೧-೧೨-೧೬ ವ). ಸಂ.) 

ಶೋಭನಗೂಡು (ಕ್ರಿ). ಸಂತೋಷಹೊಂದು : ಭಕ್ತರು ಪಾಡೆ ಶೋಭನಗೂಡೆ 
ತಾಯ್‌ ಮೊಲೆಯೂಡೆ ಮುದ್ದುಗಳ ಬೇಡೆ ಧನಮಂ ನೀಡೆ ಬುಧರಿದು ಕೋಡೆನುತ 
ಕೊಂಡಾಡೆ (ಬಸಪು. ೨೪-೪೫). [ಶೋಭನ + ಕೂಡು) 

ಶೋಭನಿಕ (ನಾ). ನಟರ ಒಂದು ಪ್ರಕಾರ “ಗ್ರಂಧಿಕ''ರು ಮಾತಿನಲ್ಲಿ 
ವರ್ಣಿಸುತ್ತಿದ್ದ ಕಂಸವಧ ಬಲಿಬಂಧಗಳನ್ನು ""ಶೋಭವನಿಕರು'' (ಅಥವಾ `"ಶೌಭಿಕರು'') 
ಪ್ರತ್ಯಕ್ಷವಾಗಿ ಮಾಡಿ ತೋರಿಸುತ್ತಿದ್ದರು (ಸಂನಾಟ. ೪೧). [ಸಂ.) 

ಶೋಭಸ್ಕರ "ಸೋಬಸ್ಕರ' ನೋ. 

ಶೋಭಾಂಜನ (ನಾ). ನುಗ್ಗೆಯ ಮರ 

[ಸಂ.) 


““ಶಿಗ್ರು ಶೋಭಾಂಜನಕಂ'' 


(ವಸ್ತುಕೋ. ೩೫-೧೩). 


ಶೋಬೆರೋಗಿ (ನಾ). ಜಲೋದರರೋಗವುಳ್ನ ವ್ಯಕ್ತಿ : sadder, | | ಶೋಭಾಕರ (ಗು). ೧. ಸೊಬಗನ್ನುಂಟುಮಾಡುವ ; ಸೊಗಸುಗೊಳಿಸುವ : 


ರಕ್ರಪಿತ್ತರೋಗಿ, ಮೇಹರೋಗಿ ಇವೇ ಮೊದಲಾದ ರೋಗವುಳ್ಳವರು ಮರ್ದನಕ್ಕೆ 
ಅಯೋಗ್ಯರು (ಸಕವೈ. ೩೦). [ಶೋಬೆ 4 ರೋಗಿ) 
ಶೋಭಕೃತು (ಗು). ೧. ಶುಭವನ್ನುಂಟುಮಾಡುವ. (ನಾ). ೨. ಅರುವತ್ತು 
ಸಂವತ್ಸರಗಳಲ್ಲಿ ಒಂದು : ಆ ವರ್ಷವೇ ಪ್ರಭವ . . . ಶೋಭ |ಪಾಳಾಂ. ಶೋಭನ] | 
ಕೃತು ಕ್ರೋಧಿ ವಿಶ್ವಾವಸು . . . ಅಕ್ಷಯವಂದಜುವತ್ತು ತೆಜನಾಗಿಹುದು (ಎವ. ೨೬೬) | 
(ಸಂ. ಶೋಭಕೃತ್‌) 
ಶೋಭನ (ಗು). ೧. ಹೊಳೆಯುವ ; ಪ್ರಕಾಶಮಾನವಾದ. ೨. ಮಂಗಳಕರವಾದ: 
ಇಂದಿನ ವಾಸರಮೆ ಶೋಭನವಿಧೇಯವಾಸರಮಿಂದಿನ ದಿವಸಮೆ ಶುಭದಿವಸಾಗ್ರೇಸರಂ 
(ಆದಿಪು. ೪-೩೦ ವ); ಎಲೆ ಕಮಲನಾಭನೆ ನಿನ್ನ ಭಕ್ತನು ಆವವನಾದರೂ ಶೋ]ಭನ 
ಸಾಮ್ರಾಜ್ಕಪದವನು ಸುಲಭವಾಗಿ ಕಾಣುವನು (ಶೇಷಧ. ೨). (ನಾ). ೩. ಹೊಳಪು; 
ಕಾಂತಿ : ಶೋಭನದ ದೊಣೆಯೊ ಸಿದ್ದರಸದ ಸದನಮೋ . . . ಇಂತೊಪ್ಪು_ವಾ | 
ಕಲಧೌತಶೈಲದಲಿ (ಬಸಪು. ೧-೩೯). ೪. ಮಂಗಳಕರವಾದುದು; ಕಲ್ಮಾಣಕರ | 
ವಾದುದು: ಶುಭಮಸ್ತು, ಶೋಭನಮಸ್ತು (ಮದು. ೧-೧ ಅಂಟಿ. ೫ ಸೊಗಸು; | 
ಚೆನ್ನು ; ಅಂದ : ನೃತ್ಕಗೀತಂಗಳಿಂದತಿಶೋಭನಮಾಗೆ ಚಿತ್ತವೃತ್ತಿಯಿಂ ಶಿವನಂ ಭಜಿಸಿ 
(ಹಮ್ಮಿರ. ೨-೫೫ ವ); ಎಲೆ ಶೋಭನವಾದ ಹುಬ್ಬುವುಳ್ಳಾಕೆಯೆ ರುದ್ರಾದಿ ನಾಮಗಳ್‌ 


ನಾರಾಯಣನಲ್ಲಿ ಸಮನ್ವಯ ಮಾಡಬೇಕು (ತಾತ್ರನಿ. ೪-೧). ಓ. ಹಿತ; ಇಂಪು : ಕೆಲರಾ | 35 


ಕುಂಮಿಂಗೆ ದ್ವಿತ್ತಮಂ ಪೇಟ್ವರ್‌; ಅದಂ ಶ್ರವಣಕ್ಕೆ ಶೋಭನವಾಗದ ತಾಣದೊಳ್‌ 
ಪೇಟಲಾಗದು (ಶಮದ. ೨೨೮ ವೃತ್ತಿ). ೨. ವಿವಾಹ ಮುಂತಾದ ಮಂಗಳಕಾರ್ಯ, 


- ಶುಭಕಾರ್ಯ : ನೀವಣಿವೆಡೆಯೊಳ್‌ ರೂಪವಯೋವಿದ್ಕಾವಿಭವ ವಂಶಸಂಪತ್ತಿ | 
ಯೊಳಿಂದೀವರನೀಕೆಗೆ ತೂಣೆಯೆನೆ ಭೂವರರೊಳ್ನೋಡಿ ಮಾಡುವುದು ಶೋಭನಮಂ | 


(ವರ್ಧಪು. ೯-೪೦). ೮. ಮಂಗಳಕರವಾದ ದಿನ ; ಶುಭದಿವಸ : ಶುಭಾಶುಭದ 
ಫಲವ ಹೊತ್ತು "ಶೋಭನ'ವಿದೊ ಬಂದಿದೆ (ನಲಮು. ೨೫-೧೪). ೯. ಮಂಗಳಪ್ರಸಂಗ 


(ಭಾವಚಿಂ. ೫-೨೭); ಗಂಧರ್ವಸ್ತ್ರೀಯರು ಗಾನವ ಕೇಳಿಸಲು ರುದ್ರಕನ್ನಿಕೆಯರು ಶೋಭನವಂ 
ಪಾಡಲು (ಭೈರಸೂ. ೬೪). ೧೦. ನಿಷೇಕ; ಪ್ರಸ್ತ : ಮದುವೆಯಾದ ಮರುತಿಂಗಳಲ್ಲೇ 
ಶ್ರದ್ಧಾ ಮೈನೆರೆದಳು. ಶೋಭನವೂ ಆಯಿತು (ಹೊಸಕ್ಸಿ, ೧೯). 


| 


ಗಳಲ್ಲಿ ಹಾಡುವ ಹಾಡು; ಸೋಬಾನೆ : ಮುತ್ತೈದೆಯರು ಪಾಡಿದರು ಶೋಭನವನು | 


20 


30 


40 


೧೧. ಮೈಥುನ; 4 
ಸಂಭೋಗ. ೧೨. (ಜ್ಕೋತಿ] ಇಪ್ಪತ್ತೇಳು ಯೋಗಗಳಲ್ಲಿ ಐದನೆಯದು :| | 


ಅನಂತದರ್ಶನಮುಮವ್ಕ್ಮಾಬಾಧಶೋಭಾಕರಾಕ್ಷರನಿರ್ಮ್ಮಾಕುಲಮಪ್ಪನಂತಸ:ಖಮುಂ 
ಮೆಯ್ವೆತ್ತು ನಿನ್ನೊಳ್ಳರಂ ದೊರೆವೆತ್ತಿರ್ದುದು (ಸುಣಮು. ಇ-೨). (ನಾ). 
೨. ಸೊಗಸನ್ನು ಉಂಟುಮಾಡುವಂಥದು : ನಿರತಿಶಯಕಾವ್ಮ ಶೋಭಾಕರಂ 
ಗಳಾಗಿರ್ಪ ಧರ್ಮಮವು ಗುಣಮಕ್ಕುಂ (ಕಾವ್ಮಾವ. ೪೯); ಹರಿಹರ ಹಿರಣ್ಮಗರ್ಭಾದಿ 
ಸಕಲಗೀರ್ವಾಣ ಮಣಿಭವನವಾಪೀಕೂಪ ದೀರ್ಫಕಾತಟಾಕ ತಟಿನೀನಿಕರ ಶೋಬಾ 
ಕರಮುಂ (ಜಗವ. ೨-೧ ವ). [೫ಂ.) 

ಶೋಬಾಕ್ತತೆ (ನಾ). ಮಂಗಳಕಾರ್ಯಕ್ಕೆ ಉಪಯೋಗಿಸುವ ಅಕ್ಷತೆ : 
ಅಕ್ಷತೆಯೊಳು ಕುಂಕುಮದಲರ್ಗೂಡಿ ಶೋಬಾಕ್ತತೆವಟ್ಟಲಿಟ್ಟಿಹಳು (ಮೋಹತ. ೨೧-೧೦). 

(ಸಂ. ಶೋಭಾಕ್ಷತ) 

ಶೋಭಾಡಂಬರ (ನಾ). ಅತಿಶಯವಾದ ಸೊಬಗು ; ಶೋಭೆ : ವಿನುತಪ್ರಾಸ 
ಸಂಬಂಧಾಕ್ಷರದೊಳೆಲ್ಲ ಮಾತ್ರೆಗಳುಂ ತಲ್ಮಿಂಬಾಗಿ ಬೆರಸೆ ಶೋಬಾಡಂಬರಮಂ 
ಪಡೆಗುಮುಚಿತ ಕಾವ್ಕೋಕ್ತಿಗಳೊಳ್‌ (ಕಏರಾ. ೨-೩೪). [ಸಂ.1 

ಶೋಬಾನ 'ಸೋಬಾನೆ' ನೋ. 

ಶೋಭಾನಪಾಠಕ (ನಾ). ಮಂಗಳಗೀತೆಯನ್ನು ಹೇಳುವವನು : ಶುಕ ಶಂಖಂ 
ಗಜವಾಜಿ ವೀಣೆ ಪಶು ತಾಳಂ ಭೇರಿ ಶೋಭಾನಪಾಠಕ ನೃತ್ಯಂ . . . ಪೆರ್ಗಿಚ್ಚನಾರ್‌ 
ಕಂಡೊಡಂ ಶಕುನಂ ಶೋಭನಕಾಸ್ಪದ೦ (ಸೋಮೇಶ. ೬೭). 

1ಶೋಭಾನ (ಆ ಸೋಬಾನೆ) 4 ಪಾಠಕ] 

ಶೋಭಾನೆ "ಸೋಬಾನೆ' ನೋ. 

ಶೋಭಾವಹ (ಗು). ೧. ಸೊಗಸಾದ ; ಮನೋಹರವಾದ. (ನಾ). 
೨. ಸೊಗಸಾದುದು ; ಮನೋಹರವಾದುದು : ಶ್ರೀವನಿತಾಸ್ವಯಂವರ 
ವಿನೀಳಸರೋರುಹಮಾಳೆಯಂತೆ ಶೋಭಾವಹಮಾಗೆ ಖಡ್ಗಲತೆ . . . ಆವಗಮೊಪ್ಪೆ 
ಬೆಳ್ಗೊಡೆ ಮನೋಹರಮಾದುದು ರಾಜ್ಯಮಂಡಪಂ (ಮಲ್ಲಿಪು. ೯-೧೧೦). (ಸಂ.] 

ಶೋಭಾಷ್ಟಕ (ನಾ). ಮದುವೆ, ಮುಂಜಿ ಮುಂತಾದ ಮಂಗಳಕಾರ್ಯಗಳಲ್ಲಿ 
ಸಾಂಪ್ರದಾಯಿಕವಾಗಿ ಶುಭವನ್ನು ಕೋರಿ ಹೇಳುವ ಎಂಟು ಮಂಗಳ 
ಶ್ಲೋಕಗಳು : ವೀಣಾನಿಕರನಾದಂ ಮೊರೆಯೆ ಶೋಭಾಷ್ಟಕ (ಪಾಠಾಂ. ಕಕುಭಾಷ್ಟಕ] 
ವದಿರುತಿರೆ ಚಾಂಗುಬಲಯೆಂಬಾ ರವಂಗಳಲಿ (ಬಸಪ ೪-೭). "ಮಂಗಳಾಷ್ಟಕ' ಪರಾ. 

[ಸಂ.) 


ಶೋಭಿತ 


ಶೋಭಿತ (ಗು). ೧. ಸುಂದರವಾದ ; ಅಂದವಾದ. ೨. ಅಲಂಕೃತವಾದ. 
(ನಾ). ೩. ಅಂದವಾದುದು ; ಮನೋಹರವಾದುದು : ಶೋಭಿತವೆನಿಪ 
ಛಿದ್ರಿತವಾಗಿರದಖಂಡಬಿಲ್ವಪತ್ರೆಯನೆಯ್ತೆ ಕೊಯ್ದು (ಬಸಪು. ೪೩-೨೬); ಚತುರಪದಗತಿಯ 
ಸರಸಧ್ವನಿಯ ವರ್ಣಶೋಭಿತದಲಂಕಾರದ ಸುಲಕ್ಷಣದ ಲಾಲಿತಶ್ರುತಿರಂಜನದ . . . | 
ವಾಜಿಯಂ ಕಂಡು (ಚೈಮಿಭಾ. ೪-೮). [ಸಂ.) 
ಶೋಭಿತಾಂಗ (ನಾ). ಸುಂದರವಾದ ಅವಯವಗಳುಳ್ಳವನು; ಚೆಲುವ 
ಶ್ರೀವೃಕ್ಷ ಸಂಪೂರ್ಣ ಲಾಂಛನವಕ್ಬಂ ಕರಮೊಪ್ಪಿ ತೋರ್ಪ ಧವಳಾಕ್ತಂ ಶೋಭಿತಾಂಗಂ 
ಭುಚಾನನಮೆಂದಿಂತಿವಗಣ್ಣಪುಣ್ಮಜನಿತಂ ಜೀವಕ್ಕೆ ನಿರ್ವ್ಮಾಕುಲಂ (ಸುಕುಮಾ. ೫ ೩೬). j 
(ಸಂ.1 | | 
ಶೋಭಿಸು (ಕ್ರಿ). ೧. ಅಂದವಾಗು ; ಚೆಲುವಾಗು : ದೆಸೆ ಮಖಧೂಮದಿಂ ದ್ವಿಜರ | 10| 
ಹೋಮದಿನೊಳ್ಳೆಟ್‌ ಹಂಸಕೋಕಸಾರಸಕಳನಾದದಿಂದೊಳಗೆ ವೇದನಿನಾದದಿನೆತ್ತಮೆಯ್ದೆ | 
ಶೋಭಿಸೆ (ಪಂಪಭಾ. ೧೪-೫೭); ಹೇಳಲೇನದನಂಗ ಧರಣೀಪಾಲನವನಿಯ ೩ ec | 
| 


ಸೊಂಪಿನ ಲೀಲೆಗಿದು ನೆಲೆವೀಡೆನಲು ಶೋಜಭಿಸಿತು ಸೊಗಸಿನಲಿ (ತೊರರಾ. ೧-೬-೮). | 
೨. ಒಪ್ಪು ; ಹೊಂದು ; ಅಳವಡು :ಗುಣವರ್ಮನ ಜಾಣ್ಮವಿರತ್ನನೋಜೆ ಶೋಬಿಸೆ 
ನೆಲಸಿರ್ಕೆ ಧಾರಿಣಿ ಮನಂಗೊಳೆಮ ತ್ನ ತಿಯೊಳ್ನಿರಂತರಂ (ಧರ್ಮಾಮ್ಮ ೧-೩೯) ; ಕೈಶಿಕಿಯೋಳ್‌ 
ವರಾಳಿವರ್ಣಂ ಶೋಭಿಸುಗುಂ (ಹಮ್ಮಾರ. ೨-೯೦ ವ). (ಶೋಭನ + - ಇಸ್ಕು) | 
ಶೋಭೆ, "ಶೋಬೆ' ನೋ. | 
ಶೋಜೆ. (ನಾ). ೧. ಹೊಳಪು ; ಕಾಂತಿ ; ಪ್ರಕಾಶ : "“ಉದ್ಯನ್ಮಂಡಲಾಗ್ರಂ ಸಲೆ 
ಘನಪದವೀಶೋಭೆಯಂ ಪರ್ಚಿಸುತಿರ್ಪಿನಮೊಳ್ಬಂ ಪೆತ್ತುದಾತ್ತಂ ಬೆಳಗುಗೆ ಜಗಮಂ 
ಗೋಪಮಾರ್ತಂಡದೇವಂ (ಜಗಎ. ೧-೪); ಲಲಿತೆಯ ಮುಖದಲ್ಲೊಂದು ಬಗೆಯ ಶೋಭೆ, 
ಕಣ್ಣಿನಲ್ಲೊಂದು ಹೊಸ ಕಾಂತಿ ಸೂಸುತ್ತಿತ್ತು (ಅಲಹೂ. 60). ೨. ಚೆಲುವು ; ಅಂದ ; 
ಸೊಗಸು: ಶೋಭಾಧಾಮಾಮರೇಂದ್ರಸ್ತುತಜಿನನಿರೆ ಕುಂಭಾಗ್ರದೊಳ್‌ . . . ದೇವೇಭಂ 
ಶ್ರೀಪಾಂಡುರಂ ಮುನ್ನಡರ್ದಮರಕುಭೃತ್ಕಂದರಕ್ಕೆಯ್ದಿದಾಗಳ್‌ (ಪಾರ್ಶೃಪು ೧೪-೬೦): 
ಸೊಂಡಿಲೊಂದು ಚೆಲ್ಪಿನ ಪಲ್ಲಮಬ್‌ೌ ಬಗೆಯೊಳೊಡರ್ವಂತು ಪೊತ್ತ ನಾಲ್ಡೋಳ ಶೋಭೆಯ 
ಕಂದನೊಂದಿರಂ ಮನಂಬುಗಲೊಡಂ (ರಾಮಾಶೃ. ೭೭-೧೩); ಇವನಿಲ್ಲದೆಯೆ ಯಾವ ಸಭೆ |2 
ಸಮಾರಂಭಕ್ಕು ಶೋಭೆಯಿಲ್ಲ (ನೆಲಮು. ೨೯-೩). ೩. ವಿಶಿಷ್ಟವಾದ ಅರ್ಹತೆ, - 
ಯೋಗ್ಯತೆ. ೪. ಬೆಡಗು ; ವಿಲಾಸ. ೫. ಲಕ್ಷ್ಮಿ : "ಸಿರಿ ವಿಭ್ರಮ ಕಾಂತಿ ಗದಾದಿ 


15! 


| 


25| 


ಶೋಭೆಯಕ್ಕು'' (ನಾನಾರ, ೧೩೦). ೬. ಎಣೆ; ಜೋಡು; ಸಮಾನ : '"ಪಡಿ ದೊರೆ 
ಪಾಸಟಿ ಪಾಟಿಯು ಗೆಡೆಯೆಣೆಯೆನೆ ಶೋಬೆ'' (ಕವಿಕಂ. ೧೩೬). (ಸೆಂ. ಶೋಭಾ] 
ಶೋಚಿಗೊಳ್ಳು (ಕ್ರಿ). ಅಂದವಾಗು; ಮನೋಹರವಾಗು : ಅರುಹಮಂದಿರ |30 


ಶೋಭೆಗೊಂಡಿರೆ . . . ಪುರಜನ ರಾಜಿಸುತ ಬಂದಿರಲು (ಬಿಜ್ಜಪು. ೧೧೩-೧೦೦). 
(ಶೋಭೆ 1 ಕೊಳ್ಳು, (ಆ ಕೊಳ್‌] 
ಶೋಭೆವಡಿಸು (ಕ್ರಿ). ಅಂದಗೊಳಿಸು; ಸೊಗಸುಗೊಳಿಸು : ತೊಂಡಲು ರುಲ್ಲಿ | | 


ಜಲ್ಲರಿಯನಿಳುಹಿಯತಿಶೋಭೆವಡಿಸೀಯಲ್ಲಬಭಿತ್ತಿಯನ್ನು ಕರ್ಪೂರಕದಡಿಂ ಪೂಸಿ | | 


ಸಲ್ಲಲಿತಕುಂಕುಮವ ಕಾರಣೆಯ ರಚಿಸಿ (ನವಮೋ. ೨೧-೧೭). (ಶೋಭೈ 4 ಪಡಿಸು 511351 
ಶೋಚೆವಡೆ (ಕ್ರಿ). ಚೆಲುವಾಗು ; ಮನೋಹರವಾಗು :ಇಳಾಪತಿ ಇಳಾಪತಿ ರಂಜಿಸಿರ್ದನತ್ಕಂತ । | 
ವಿಚಿತ್ರ ಶೋಭೆವಡೆದೋಲಗಶಾಲೆಯೊಳ್‌ (ಖಪಷ್ಟವು. ೭:೨೫). [ಶೋಭೆ * ಪಡೆ, i | | 


ಶೋಚೆವೆಲು (ಕ್ರಿ). - ಶೋಭೆವಡೆ : ನಾನಾವನಕುಸುಮಕೃತೋತ್ತಂಸಕರ್ಣಾವತಂಸಂ 
ಮನುವಂಶಂ ಶೋಭೆವೆತ್ತಂ ಸುಕವಿಜನಮನೋಮಾನಸೋತ್ತಂಸಹಂಸಂ (ಆದಿಪು ೧೧-೧೯೨); 
ವಿನಯ ೫೩೫೩ ದಾರಮುನ್ನತಿಕುಲಂಗಾಜಯಮೈಶ್ವರ್ಯಮೆಂಬಿನಿತುಂ ಶೋಬಿಸೆ |4 
ಶೋಬೆವೆತ್ತನೆನುತುಂ . . . ಕೀರ್ತ್ತನಗೆಯ್ಗುಂ೦ (ಎಕ. ೪॥. ಶಿವಮೊ. ೯೭- 
ತಲೆಮಾಲೆಗಳ್‌ ಶೋಭವೆತ್ತು ರಂಜಿಸೆ ಮದನಬಲಶಿಕ್ಷನಮಳಭಾಳಾಕ್ಷಂ | 
ವಿರೂಪಾಕ್ಟನಿರ್ದಂ ವಿಲಾಸದಿಂದೆ (ಚಿಬಪು. ೨-೨೨). 

ಶೋಷ (ನಾ). ೧. ಒಣಗುವಿಕೆ; ಬಾಡುವಿಕೆ. ೨. ಕ್ಷಯರೋಗ : ನುಗ್ಗೆ 
ಮಂಗರವಳ್ಳಿ, ಕೀರಕಸಲೆ, ಗಣಜಿಲೆ, ಇವುಗಳ ರಸದಲ್ಲಿ ಪ್ರತ್ಮೇಕ ೭ ಭಾವನೆ ಕೊಟ್ಟು ಬಿಸಿ | 45 
ನೀರಲ್ಲಿ... ಕೊಡಲು ಉಚ್ಚರಿಸುವುದು ಮಾಣ್ಣುಂ. ಶೋಷ ಹರ (ಎವೃವ. ೧೬). |ಸಂ.] 


೭. 1111); 


೮೧೬೦ 


| ಶೌಕ (ವಾ). ಗಿಳಿಗಳ ಗುಂಪು, - ಸಮೂಹ : 
ಶೋಭೆ *- ಪು) 4 
| ಶೌಕ್ತಿಕೇಯ (ನಾ). ಮುತ್ತು; ಮೌಕ್ತಿಕ : ಪಾದಾಲಂಕಾರ ಶೌಕ್ತಿಕೇಯದೀರ್ಫ್ಪದೀಧಿತಿ 


ಶೌಕ್ತಿಕೇಯ 


ಶೋಷಂಬೆರು (ಕ್ರಿ). ಒಣಗಿಹೋಗು ; ಬಾಡು : ಈ ಕೋಮಳೆ ಕಾಮಕ್ಸಿಷ್ಟೆ 
ಚಿತ್ತಕ್ಕಳಲನೊಲವುಮಂ ಪುಟ್ಟಿಪಳ್‌ ನೋಡೆ ಪತ್ರಾವಳಿ ಶೋಷಂಬೆತ್ತ ಚೈತ್ರಾ 
ಗಮಪವನ ಪರಿಸ್ಪೃಷ್ಟವಾಸಂತಿಯಾವೋಲ್‌ (ಶಾಕುಂತ. ೩೫-೬೧). 
[ಶೋಷ 4 ಪೆರು, (೮ ಪೆಜು,)] 


5 'ಶೋಷಣ (ಗು). ೧. ಒಣಗುವಂತೆ ಮಾಡುವ ; ಒಣಗಿಸುವ. (ನಾ). 


೨. ಒಣಗುವಿಕೆ ; ಬಾಡುವಿಕೆ : ""ಶಕುನ ಶೋಷಣಗಳೊಳ್‌ ತಾಚನಿಕ್ಕುಂ'' 
(ಶಬ್ದ್ಧಮಂ. ೧೧೭). ೩. ಒಣಗಿಸುವಿಕೆ : ಗ್ರಹಣ, ಕಬಳನ, ಶೋಷಣ, ದಹನ, 
ಶೋಧನವೆಂಬ ಪಂಚಕ್ರಿಯೆಗಳಿಂ. . . ವಿಭೂತಿಗಳ್ಳೃಮದಿಂ ಜನಿಸಿ (ವಿವೇಕ. ೧೦೩). [೫೦.7 


; ಶೋಷಣೆ (ನಾ). ೧. ಬತ್ತಿಹೋಗುವುದು ; ಒಣಗುವುದು : ವಯಸ್ಸಾಗಿದ್ದ ಆಕೆಗೆ 


ಈ ದುರ್ಭರ ದುಃಖದಿಂದ ಮಿದುಳಿನ ಒಂದು ಭಾಗಕ್ಕೆ ರಕ್ತ ಶೋಷಣೆ ಉಂಟಾಗಿದ್ದಿತು 
(ಶಾಂತಲಾ. ೩೨೪). ೨. (ಆಲಂ) ತುಳಿತ ; ಮೆಟ್ಟುವಿಕೆ : ದಲಿತರು ಶೋಷಣೆಗೆ 
ಗುರಿಯಾಗುವುದನ್ನು ತಪ್ಪಿಸಬೇಕ (ರೂಢ). [ಸಂ. ಶೋಷಣ) 

ಶೋಷರುಜಾರ್ತ (ನಾ). ಕ್ಷಯರೋಗಪೀಡಿತನಾದವನು; ಕ್ಷಯರೋಗಿ : 
ಖರಕಿರಣಂ ಚಂದ್ರಾಂಶದೊಳಿರೆ ಚಂದ್ರಂ ಖರಕರಾಂಶದೊಳ್‌ ನೆಲಸಿರೆ ಶೋಷರುಜಾರ್ತಂ 

[ಸಂ. 1 

ಶೋಷಿತ (ಗು). ೧. ಬಾಡಿದ ; ಸೊರಗಿದ. ೨. (ಆಲಂ) ತುಳಿತಕ್ಕೆ ಒಳಗಾದ: 
ಇಡೀ ಉತ್ತರಭಾರತದ ಶೋಷಿತವರ್ಗದ ಜನತೆಯ ನಿತ್ಯಜೀವನದ ಪರಿಚಯವನ್ನು 
ಜಗತ್ತಿಗೆ ಮಾಡಿಕೊಟ್ಟ ಕಲಾವಿದ ಈತ (ಭಾರದ. ೪೬೭). [ಸಂ.1 

। ಶೋಷಿಸು (ಕ್ರಿ). ೧. ಒಣಗು ; ಬಾಡು ; ಬತ್ತು : ಸಮಸ್ತ ದುರ್ಜನರ ಹೃತ್ಕುಮುದಂ 
ಮುಗಿಯೆ ಸುಜನಚಕ್ರಂಗಳೊಡಗೂಡ ದುರ್ಭವರಸಂ ಶೋಷಿಸೆ (ಪದ್ಮರಾ. ೨-೬೨); 
ತಟಾಕಗಳೆಲ್ಲವು ಶೋಷಿಸಿ ನಷ್ಟವಾಗುವದಂ ನೋಡಿ . . . ಸಿದ್ಧವಿದ್ಮಾಧರ 
ಸಂಘವುಯಿದೇನೆಂದು ವಿಸ್ಮಯಪಡುತ್ತಿರಲು (ಸೌಗಂಧಿ. ೨೯೮-೭); ಮನವಚನದಿಂ 
ಸ್ಮರಿಸುವರ ಭವವನಧಿ ಶೋಷಿಸಿ ಪೋಗುವುದು (ಜಗದಾ. ೨೮೫). ೨. ಒಣಗಿಸು ; 
ಶುಷ್ಕಗೊಳಿಸು; ಬತ್ತಿಸು : ರಸೆಯಂ ಸಂತಾಪಿಸುತ್ತುಂ ಜಳಭರಿತತಟಾಕಂಗಳಂ 
ಶೋಷಿಸುತ್ತುಂ . . . ದವಶಿಖಿಯವೊಲೆಳ್ಹತ್ತಮೋಘಂ ನಿದಾಘಂ (ಗಿರಿಕ. ೯-೧೭); 
ವಾಯವ್ಮಾಸ್ತ್ರವಿಂದೆ ಶೋಷಿಸಿದನಾ ಜಲವನರ್ಜುನನು («ಜೈಮಿಭಾ. ೧೩-೧೫). 
೩. (ಆಲಂ); ತುಳಿ ; ಮೆಟ್ಟು : ದಲಿತರನ್ನು ಶೋಷಿಸುವುದೇ ಕೆಲವರ 
ಹವ್ಮಾಸವಾಗಿದೆ (ರೂಢಿ). [ಶೋಷಣ + - ಇಸು) 

hb ೧. ಕುಡಿದ ; ಮತ್ತೇರಿದ. ೨. ಮದ್ಮಸೇವನೆಯ ಆಸಕ್ತಿಯುಳ್ಳ. 

ಆಸಕ್ತನಾದ. (ನಾ). ೪. ಆಸಕ್ತನಾದವನು ; ಆಸಕ್ತಿಯುಳ್ಳವನು : 

ಕದನಪ್ರಾರಂಭಶೌಂಡಂ ರಿಪುನೃಪಬ[ಲದಾ]ವಾನಲಂ ವೈರಿಭೂಭೃನ್ಮದವನ್ಮಾತಂಗಕುಂಭ 
ಸ್ತಳದಳನ[ಖ]ರೋಗ್ರಾಸಿಪಂಚಾಸ್ಕಧೈರ್ಯಂ (ಪಂಪಭಾ. ೬-೭೩೭). ೫. ಚತುರ; ನಿಷ್ಣಾತ: 


(ಜಾತತಿ. ೨೧-೧೪). 


"“ಜಯಶಾಂಡ', "ದಾನಶೌಂಡ' ಪರಾ. ೬. ಮದ್ಯಪಾನ ಮಾಡಿ 
ಮತ್ತನಾದವನು. (ಸಂ. 

ಶೌಂಡಿ (ನಾ). ಒಂದು ಬಗಯ ಸಸ್ಕ ; ದೊಡ್ಡಹಿಪ್ಪಲಿ : ""ಕೃಷ್ಣಾ, ಉಪಕುಲ್ಮಾ, 
ವೈದೇಷೀ . . . ಶೌಂಡೀ. ಇ - ೧೦ ಪಿಪ್ಪಲೀಗೀಡದ ಹೆಸರುಗಳು'' 
(ಸಿದ್ಧಾಂತಿ. ೧೩೪). [ಸಂ. ಶೌಂಡೀ। 

(ಕ (ನಾ). ಮದ್ಮವನ್ನು ತಯಾರಿಸುವವನು ಮತ್ತು ಮಾರುವವನು : 


"ಕಲ್ಮಪಾಲ!, ಶೌಂಡಿಕಃ - ಈ ೨ ಕಳ್ಳವಾಳಂ'' (ಹಲಾಯು. ೯೭-೪೩೯). ([ಸಂ.] 
ಶೌಂಡೀರ (ಗು). ಜಂಬದಿಂದ ಕೂಡಿದ ; ಗರ್ವದಿಂದ ಕೂಡಿದ. 
೨. ಮೇಲೆತ್ತಿದ. (ಂ.) 
““ಶೌಕಂ - ಗಿಣಿಗಳ ಹಿಂಡು'' 
(ನಿದ್ವಾಂತಿ, ೧೮೬). |ಸಂ.] 
ಕ್ಲೀರಧಾರಾಪ್ರಕ್ನಾಳಿತಾಕ್ಟೂಣಹರಿನೀಳಮಣಿಕುಟ್ಟಮನುಮಾಗಿ ಪಾದಮಾರ್ಗದಿಂ ಪೋಗಿ 


ಚಂದ್ರಪು. ೪-೬೮ ವ), ([ಸಂ.] 


ಶೌಕ್ಲಿಕೇಯ ೮೧೬೧ ಶೌಷ್ಕಲ 


ಶೌಚೇಯ (ನಾ). ಮಡಿವಾಳ; ಆಗಸ. ಸಂ.) 


ಶೌಕ್ಲಿಕೇಯ (ನಾ). ಒಂದು ಬಗೆಯ ವಿಷ : "ಬ್ರಹ್ಮಪುತ್ರ; ಶೌ(ಕ್ಲಿ)ಲ್ಕಿಕೇಯ. | | 
| ಶೌಭಿಕ (ನಾ). ನಟರ ಒಂದು ಪ್ರಕಾರ :ಕಂಸವಧ ಬಲಿಬಂಧಗಳನ್ನು '"ಶೋಭನಿಕರು'' 


ದಾರದ। . .. ವಿಷಂ . ಈ ೯ ವಿಷ೦'' (ಹಲಾಯು. ೧೦೬ ೨೪). ([ಸಂ.1 

ಶೌಶ್ಚ್ಯ (ನಾ). ಬಿಳುಪು; ಧವಳತೆ : ``ಶ್ವೇತಿಮಮದು ಶೌಕ್ಲ್ಯಂ'' (ಅಥವಾ '"ಶೌಭಿಕರು'') ಪ್ರತ್ಯಕ್ಷವಾಗಿ ಮಾಡಿ ತೋರಿಸುತ್ತಿದ್ದರು (ಸಂನಾಟ. ೪೧). 
(ವಸ್ತುಕೋ. ೧೧೫ ೨೭). [ಸಂ.] [ಸಂ.) 

ಶೌಚ (ನಾ). ೧. ನೈರ್ಮಲ್ಯ; ಪರಿಶುದ್ಧತೆ : ಸ್ವದೇಹಮಲವಿಮೋಚನಾರ್ಥಮಾಗಿ | 5 | ಶೌರಸೇನ (ಗು). ೧. ಶೂರಸೇನರಿಗೆ ಸೇರಿದ, - ಸಂಬಂಧಿಸಿದ. (ನಾ). 
ಮೃತ್ತಿಕೆಜಲಂಗಳಿಂ ಮನೋಮಲಹರಾರ್ಥಮಾಗಿ ಮಂತ್ರಧ್ಮಾನಾದಿಗಳಂ ಮಾಳ್ತುದೇ | | ೨. ಪ್ರಾಕೃತಭಾಷೆಯ ಪ್ರಭೇದಗಳಲ್ಲಿ ಒಂದು : ಸಂಸ್ಕೃತ ಪ್ರಾಕೃತ ಪೈಶಾಚಿಕ 
ಶೌಚವನಿಸುವುದು (ಎವೇಕ. ೧೪೮); ಮೇಣೊಂದೆಡೆಯೊಳ್‌ ಶೌಚದ ಸ್ನಾನದ ಮಾಗಧ ಶೌರಸೇನ ಭಾಂಡೀರ ಅಪಭ್ರಂಶ ವೈಕಪಿತ ಶುದ್ದ ಮಿಶ್ರಾದಿ ಭಾಷಾಭೇದಂಗಳಿಂ 
ವೇದಪಾರಾಯಣದ ಸಂಧ್ಮೋಪಾಸಿಯ ಜಪದ ತಪದ ಸಂಕೀರ್ತನೆಯ . . . ಯಷಿ ಪೇಳ್ವ (ಎವೇತ. ೨೪೨). [ಸಂ] 
ವರ್ಗದಿಂ ಸೊಗಯಿಸಿದುದು (ರಾಮಾತ್ವ. ೪೩-೨೯). ೨. ಕಳಂಕರಹಿತವಾದ ನಡತೆ; ಶೌರಸೇನಿ (ನಾ). ಎ ಶೌರಸೇನ ೨ : ಮಧ್ಮಮಾಧಮಪಾತ್ರಗಳಿಗೆ ಪ್ರಾಕೃತಭಾಷಾ 
ಸದಾಚಾರ : ಸುಕುಮಾರಸ್ವಾಮಿಯ ರೂಪಮಂ . . . ಶುಚಿತ್ವಮಂ ಶೌಚಮಂ |10| ಪ್ರಭೇದವಾದ ಶೌರಸೇನೀಭಾಷೆಯೂ . . . ವ್ಯವಹಾರಾರ್ಹವಾಗಿ ವಿಹಿತವಾಗಿರುವುದು 
ಶ್ರೀಯಂ . . . ನೆನೆದು (ವಡ್ಡಾರಾ. ೩೦-೧೦); ಲೋ[ಬ]ದ ದೆಶೆಯಜ್‌ಯದ (ಭಾರದ. ೪೩೫). ([ಸಂ. ಶೌರಸೇನೀ) 
ಜಾಗಮನ್ಮವನಿತಾಜನದೊಳ್‌ ಸುಸಿಲಜ್‌ಯದ ಶೌಚಂ (ಕಣಆ. ೨-೨-೪೫; 1058) ; ಶೌರಿ (ನಾ). ೧. ಶೂರಸೇನನ ವಂಶದವನು; ಕೃಷ್ಣ : ಯಶೋದೆಗೆ ಸಂಭವಿಸಿರ್ದ 
ಶೌಚದ ಪೆಂಪು ತಾಂ ಪರವಧುವಿಂಗೆಜಗದಿರ್ಪುದೆ (ಜೀವಸಂ. ೨೨-೭). ೩. ಮಲ ಕನ್ನೆಯೊಳೆ ಶೌರಿಯನಂದು ಪಲ್ಲಟಿಸಿ ಚೆಚ್ಚರಮಾಕೆಯನೆತ್ತಿಕೊಂಡು . . . 
ಮೂತ್ರ ವಿಸರ್ಜನೆ: ಶೌಚಕ್ಕೆಂದು ಹೋಗಿದ್ದ ನಾನು ನಿರ್ಜನವಾದ ಅರಣ್ಯದಲ್ಲಿ ಪರಿದೈದಿದನಾತ್ಮಗೇಹಮಂ (ಜಗಎ. ೩-೧೧); ಸೈರಿಸುವೆನಪರಾಧಶತವ ಕುಮಾರಕನ ತಾ 


ಮಲಗಿದ್ದ ಆ ಮಗುವನ್ನು ಕಂಡು ಕರೆತಂದೆ (ವಚಭಾ. ೩೯೪). ೪. [ಚೈನ] ಹತ್ತು |15| ಕೊಲ್ಲೆನೆಂದೀ ಶೌರಿ ಭಾಷೆಯ ಮಾಡಿ ಹಿಂಗಿದನಿವನ ತಾಯೊಡನೆ (ಕುವ್ಮಾಸ ೧೦-೩೬). 
ಕುಲಧರ್ಮಗಳಲ್ಲಿ ಒಂದು ; ಲೋಭವನ್ನು ತ್ಮಜಿಸುವುದು : ಉತ್ತಮಕ್ಷಮಾ ೨. ಬಲರಾಮ. ೩. ವಸುದೇವ. ೪. [ಜೋತಿ] ನವಗ್ರಹಗಳಲ್ಲಿ ಒಂದು; 
ಮಾರ್ದವಾರ್ಜವಸತೃಶಾಚಸಂಯಮತಪಸ್ತಾ ಗಾಕಿಂಚನ್ಮಬ್ರಹ್ಮಚರ್ಯಪರ್ಯಾಯ | | ಶನಿ :``ಅಸಿತಃ, ಕ್ರೋಡ;, ಪಂಗುಃ, ಛಾಯಾತನಯಃ, ಶನೈಶ್ವರಃ, ಶೌರಿ: - ಈ ೮ ಶನಿಯ 
ಪರ್ಯಾಪ್ತದಶಧರ್ಮಂಗಳಂ ಕೈಕೊಂಡು (ಆದಿಪು ೬-೩೦ ವ) ; ಉತ್ತಮಕ್ಷಮಾಮಾರ್ದ ಪೆಸರ್‌'' (ಹಲಾಯು. ೯-೪೯). (|ಸಂ.) 
ವಾರ್ಜವಶೌಚಸತ್ಯಸಂಯಮತಪಸ್ಟ್ಯಾಗಾಕಿಂಚನ್ಮ ಬ್ರಹ್ಮ ಚೆರ್ಯಾಭಿಧಾನ ದಶಕುಲ | |ಶೌರಿಯ 'ಸೌರಿಯ' ನೋ. 
ಧರ್ಮನಿರ್ಮಳರೆನಿಸಿದ ಸುಧರ್ಮಾಚಾರ್ಯರ ಪಾದಪದ ಮಂನಿಚೋತ್ತಂಸಂಗಳಂ ಮಾಡಿ |20 ಶೌರ್ಯ (ನಾ). ೧. ಸಾಹಸ ; ಪರಾಕ್ರಮ : '"ವಿಕ್ರಾಂತಂ ಪರಾಕ್ರಮಂ ಶೌರ್ಯಂ'' 


(ಸುಕುಮಾ. ೩-೪೪ ವ). ೫. [ಯೋಗ] ಯೋಗಾಂಗದ ನಿಯಮಗಳಲ್ಲಿ ಒಂದು : (ವಸ್ತುಕೋ. ೧೧೨-೮); ತಮ್ಮಣ್ಣನಂ ಶೌರ್ಯದಿಂದಂ ಕಾದಂ (ಪಂಪಬಾ. ೧೧-೬೧); 
ನಿಯಮಗಳಲ್ಲಿ ಮೊದಲನೆಯದಾದ ಶೌಚವು ಶರೀರಕ್ಕೆ ಅನ್ವಯಿಸುತ್ತದೆ (ಭಾರದ. ೨೬೩); ಬಲುಸರಿಯ ನಾರಾಚಜಾಳದ ಮಳೆಯ ನೆತ್ತರ ಹೊನಲುಗಳ ರೌಕುಳದ ಮಳೆಗಾಲದಲಿ 
ನಿಯಮವೆಂದರೆ ಮಾಡತಕ್ಕದ್ದು. ಅದು ಶೌಚ ಸಂತೋಷ ತಪಸ್ಸು ಸ್ವಾಧ್ಯಾಯ ಈಶ್ವರ | ಹೆಚ್ಚಿತು ಭಟರ ಶೌರ್ಯಶಿಖಿ (ಕುವ್ಮಾದ್ರೋ. ೧೫-೨೯). ೨. ಯುದ್ಧ್ದೋತ್ಸಾಹ 
ಪ್ರಣಿಧಾನ ಎಂದು ಐದು ಪ್ರಕಾರ (ಒಂದಸಾ. ೧೦೫). | ಪ್ರದರ್ಶನವುಳ್ಳ ಒಂದು ಬಗೆಯ ನಾಟಕ. 
ತೌಚಾಂಜನೇಯ ಎ ಶುಚಿತ್ವದಲ್ಲಿ ಮಾರುತಿಯಂತಿರುವವನು ; ಒಂದು |25 ಶೌರ್ಯಮಾರ್ತಂಡ ಎ ಪರಾಕ್ರಮದಲ್ಲಿ ಸೂರ್ಯನಂತಿರುವವನು; ಒಂದು 
ಬಿರುದು : ಕದನತ್ರಿಣೇತ್ರಂ ಮನುಜಮಾಂಧಾತಂ ಪ್ರತಿಜ್ಞಾಗಾಂಗೇಯಂ ಬಿರುದು : ಚಲಕೆ ಬಲ್ಲಣ್ತಂ ಶೌರ್ಯ್ಯಮಾರ್ತ್ತಣ್ನಂ. . . ಶ್ರೀ ಮನ್ಮ ಹಾಮಣ್ಣಳೇಶ್ವರಂ 
ಶೌಚಾಂಜನೇಯನಕಳಂಕ ರಾಮಂ ಸಾಹಸಬಭೀಮಂ (ಪಂಪಭಾ. ೧-೧೪೮ ವ); ಲಕ್ಷ್ಮರಸರ್‌ (ಸೌಣಣ. ೫%. ೪೭ ೩; 1074). [X೫0] 
ಶೌಚಾಂಜನೇಯಂ ಮಹಾಲಕ್ಷ್ಮೀ ಲಬ್ಬವರಪ್ರಸಾದಂ ಕದನಕೇಳೀವಿನೋದ | |ಶೌರ್ಯಮದ (ನಾ). ಅಷ್ಟಮದಗಳಲ್ಲಿ ಒಂದು ; ಪರಾಕ್ರಮದಿಂದುಂಟಾದ 
ಶ್ರೀಮತ್ರಿಭು ವನಮಲ್ಲದೇವ ಪಾದಾರಾಧಕೆಂ (ಸೌಇಇ. xii. ೧೩೫-೫ ; 1067). (ಸಂ.] ಅಹಂಕಾರ : ಅಂತು ಶೌರ್ಯಮದಜ್ವರಂ ಮಂತ್ರಿವರ್ಗವೈದ್ಧವಚನೌಷಧಿಗಳಿಂ 
ಶೌಚಕೂಪ (ನಾ). ಮಲವಿಸರ್ಜನೆಯ ಸ್ಥಳ; ಕಕ್ಕಸು : ಚೌಡಪ್ಪ ಅಲ್ಲಿಂದ ಎದ್ದು |30| ಪತ್ತುವಿಡೆ (ಅದಿಪು ೧೨-೧೦೯ ವ). [ಸಂ.) 
ಹೊರಗೆ ಹೋಗಿ ಶೌಚಕೂಪಕ್ಕೆ ಪ್ರಯಾಣ ಬೆಳಸಿದರು (ಹಳ್ಳೆಹಾ. ೫»). |ಸಂ.) | ಶೌರ್ಯವಂತ (ನಾ). ಪರಾಕ್ರಮಿ ; ಶೂರ. (ಸಂ. ಶೌರ್ಯವತ್‌] 
ಶೌಚಮಣಲೆ (ನಾ). ಒಬ್ಬಾತನ ಹೆಸರು : ಶೌಚಮಣಲೆಯರುಂ ನನ್ನಿ | |ಶೌರ್ಯವಡೆ (ಕ್ರಿ). ಪರಾಕ್ರಮವನ್ನು ಹೊಂದು; ಸಾಮರ್ಥ್ಯವನ್ನು ಪಡೆ : 
ಮಳಲೂರುಂ ಸನ್ರೊನಮಾಳಕಿಟುವೆಟ್ನಗರಾ ಪನ್ನಿರ್ವ್ವರ್ಗಂ ರಣಪಾರರಾ ಮಣಲೆಯ ಮದ್ದೂರ ಸುಭಟರು . .. ಮಾರ್ಬಲವ ಹೊದ್ದಿಯಿಬ್‌ದು ನಾನೂರು ಮೂಗಿಟ್‌ದಾಗ 
ರಸರಾ ಸಮಾಧಿಯೆ ಸಮಾಧಿ (ಎಕ. ೫1೪. ತಿರುಮ. ೨೫೩-೨: ಸು. 80೧). |?) ಸದ್ಮದೆ ಶೌರ್ಯವಡೆದರು (ಕಂನವಿ. ೧೩-೩೭). [ಶೌರ್ಯ + ಪಡೆ] 
ಶೌಚವಿಧಿ (ನಾ). ೧. ಮಲಮೂತ್ರವಿಸರ್ಜನೆ, ಸ್ನಾನಮಾಡುವುದು ಮೊದಲಾದ | 35 | ಶೌರ್ಯವಿಪನ್ನ (ನಾ): ಪರಾಕ್ರಮದಿಂದ ಕಷ್ಟಕ್ಕೆ ಒಳಗಾದವನು; ಸಾಹಸದಿಂದ 
ಶುದ್ಧಿಕಾರ್ಯ : ಬ್ರಾಹ್ಮೀಮುಹೂರ್ತದಲ್ಲಿ ಎದ್ದು ರೌಚವಿಧಿ ತೀರಿಸಿಕೊಂಡು | | ಕುಗ್ಗಿದವನು : ತನ್ನೊಡನೆ ಹಗೆಬೆಳೆದ ಶೌರ್ಯವಿಪನ್ನರನು ತೋರೆ ಜನಾರ್ದನ 
ಶುಚಿಯಾಗಿ ಸ್ವಸ್ಥಾನನಾಗಿ ಕುಳಿತುಕೊಂಬುದು (ಸಠವೆ. ೨೮). ೨. ಬಂಧುವಿನ ಮರಣ | | (ಕವ್ಮಾಗ. ೧೨-೨2. [ಸಂ.) 
ಸೂತಕವನ್ನು ಪರಿಹರಿಸಿಕೊಳ್ಳಲು ಮಾಡುವ ಶುದ್ದಿಕ್ರಿಯೆ. (ಸಂ.) ಶೌರ್ಯವೃದ್ಧ್ದ (ನಾ). ಪರಾಕ್ರಮದಿಂದ ಹಿರಿಯನೆನಿಸುವವನು; 
ಶೌಚಾಚಾರ (ನಾ). ೧. ಕೊಳೆ, ಮೈಲಿಗೆ, ಸೂತಕ ಮುಂತಾದುವನ್ನು ಸಾಹಸದಿಂದ ದೊಡ್ಡವನಾದವನು : ಚ್ಞಾನವೃದ್ದರು ವಿಪ್ರರಲಿ ಸನ್ಮಾನನೀಯರು 
ಪರಿಹರಿಸಿಕೊಳ್ಳಲು ಮಾಡುವ ಶುದ್ದಿಕ್ರಿಯೆ. ೨. ಕಳಂಕರಹಿತವಾದ ನಡತೆ; |40| ॥ ಶೌರ್ಯವೃದ್ಧರು ಮಾನವೇಂದ್ರರೊಳಧಿಕವಿದು ಪೌರಾಣಸಿದ್ದವಲೆ (ಕುವ್ಮಾಸ. ೮-೫೦). 
ಸದಾಚಾರ : ತ್ರಿದಶರ್‌ ಪೂಜಿಸೆ ಮಾನವರ್‌ ಪೊಗಟ್‌ ಶೌಚಾಚಾರಮಂ ದಿವೃದಿಂ [ಸಂ.) 
ವಿದಿತಂಮಾಡಿದರಾರ್‌ ಮಹಾಸತಿಯರಾರ್‌ ನಿಮ್ಮಂದದಿಂ. .. ಎಂದೆಜಗಿ ಸೀತಾಸಂಸ್ತವಂ | |ಶೌರ್ಯಸಖ (ನಾ). ಪರಾಕ್ರಮದ ಕಾರ್ಯಗಳಲ್ಲಿ ನೆರವಾಗುವ ಸ್ನೇಹಿತ : 
ಮಾಡಿದರ್‌ (ಪಂರಾಮು. ೧೬-೩೬); ಸತ್ಮಶೌಚಾಚಾರಕುಲ ವೇದಶಾಸ್ತ್ರ, ಪಾಂಡಿತ್ಯದ | |: ಕಾರ್ಯಸಖಂ ಶಕುನಿಗಡಾ ಶೌರ್ಯಸಖಂ ಸೂತಜಂ ಗಡಾ (ಗದಾಯು. ೨-೨೭). 1ಸಂ.) 
ಸುವಿಪ್ರರಿಪ್ಪತ್ತು ಸಾವಿರಕೆ . . . ಪೊನ್ನಂ ಕುಡುವುದು (ಚೈಮಿಭಾ. ೨-೨೭). (ಸಂ.] | ಶೌಲ್ವಿಕ (ನಾ). ತಾಮ್ರದ ಕೆಲಸಮಾಡುವವನು. ಸಂ] 


ಶೌಚಿ (ನಾ). ಶುಚಿಯಾದ ನಡವಳಿಕೆಯುಳ್ಳವನು; ಸದಾಚಾರಿ : ವನಿತೆಯ |45| ಶೌಷ್ಠಲ (ನಾ). ೧. ಒಣಗಿದ ಮಾಂಸ ಅಥವಾ ಮಿನು ತಿಂದು 
ಮೊಲೆ ಮುಟ್ಟ ಶೌಚಿ ಯಾವಂ ಜಗದೊಳ್‌ (ಜಗವ. ೪-೧೧). (ಸೆಂ. ಶೌಚಿನ್‌] | | ಜೀವಿಸುವವನು. ೨. ಒಣಗಿದ ಮಾಂಸವನ್ನು ಮಾರುವವನು. ಸಂ] 


ಶ್ಮಶಾನ ೮೧೬೨ 


ಶ್ಮಶಾನ (ನಾ). ಹೆಣಗಳನ್ನು ಸುಡುವ ಅಥವಾ ಹೂಳುವ ಪ್ರದೇಶ;ಸುಡುಗಾಡು; | 


ಮಸಣ : ಎನ್ನುಮನೀತನಂತೆ ಪೆಡಂಗಯ್ಕುಡಿಯೆ ಕಟ್ಟಿಯೊಂದೆ ವಜ್‌ಗುಟ್ಟಿ ನೀಮೆಲ್ಲ 
ನಂಟರ್‌ ನೋಡೆ ಶ್ಮೆಶಾನಕ್ಕುಯ್ದು ಸೂಲದೊಳಿಕ್ಕಿ ಕೊಲ್ವರ್‌ (ವಡ್ಡಾರಾ. ೧೪ ೧೨); 
ಶ್ಮಶಾನಧರೆಯರಮನೆ ಪ್ರೇತಗಾಹಿನ ತವಗ ಮಣಿಪೀಠ . . . ಸಂಬಳಿಗೋಲು ಕರವಾಳು 


ಶ್ಯಾಮಂತಿಗೆ 


ಶ್ಯಾಮಲಾಂಗ 


ಶ್ಕಾಮನಂ ಘನಪುಣ್ಮನಾಮನಂ ಸಂತತಂ ನಾ ಮನಂದಣಿಯೆ ರಮಿಸದೆ ಬಾಳ್ವೆ ನೆಂತು 
(ಚೈಮಿಜಾ. ೧೯-೨೨); ಲಕ್ಷ್ಮ! ಣದೇವನೆಸೆದನಯ್‌. . . .. 'ಶ್ಯಾಮಶ್ರೀಯೊಲ್ಲೆ ಯಲಿ 
(ಶ್ರೀರಾಮಾ. ೨೬-೬೮೭). ೧೫. ಕೃಷ್ಣ. [ಸಂ. 

“ಸೇವಂತಿಗೆ' ನೋ: 


ಸತ್ಮಭಂಡಾರ ಪತಿಯಾಜ್ಞೆ ಭಾಸುರತರ ಕ್ಷತ್ರಧರ್ಮಗಳೆಂದೇ ಕಾಣುತಿರ್ದನು | 5 | ಶ್ಯಾಮಕ (ಗು). ೧. ಕಪ್ಪನೆಯ; ಶ್ಶಾ ಮಲವರ್ಣದ : ಅರಸಿಯರ ತನು 


ಹರಿಶ್ಚಂದ್ರನು (ಹಚಿಕಾ. ೧೧-೪೬). (ಸಂ.] 

ಶ್ಮಶಾನವಾಸಿ (ನಾ) ಸುಡುಗಾಡಿನಲ್ಲಿ ವಾಸಿಸುವವನು; ಶಿವ. 

(ಸಂ. ಶ್ಮಶಾನವಾಸಿನ್‌] 

ಶ್ಮಶಾನವೈರಾಗ್ಯ (ನಾ) ಸ್ಮಶಾನವನ್ನು 
ಉಂಟಾಗುವ ವಿರಕ್ತಿ ; ತಾತ್ಕಾಲಿಕವಾದ ವೈರಾಗ್ಮ. (ಸಂ.] 

ಶ್ಮಶ್ರು (ನಾ). ೧. ಕೂರ್ಚ; ಮಾಸೆ : ಅಭಿನವೋದ್ಧಿದ್ಮಮಾನಮೃದುಕುಟಿಲ 
ಶ್ಮಶ್ರುಮಧುಕರಪಟಲಪರಿವೃತಮುಗ್ದ ಮುಖಸರಸಿಜನುಂ (ಆರಿಪು. ೩ ೯೦ ವ); 
ಕುವಲಯನಯನಂ ತುಂಗಘೋಣಂ ಗಭೀರಧ್ವನಿ ಸೂಕ್ಷ್ಮಶ್ಮಶ್ರು . . . ಅಂತಂತೆಸೆಯೆ 
ನೃಪಸುತಂ ನೋಡೆ ಕಣ್ಣೆಡ್ಡಮಾದಂ (ಪುಷ್ಪಪ- ೪-೬೬). ೨. ಗಡ್ಡ ; ದಾಡಿ :ಎಳಮಿಂಚಂ 
ಪೋಲ್ವ ಬಂಬಲ್ಲೆಡೆ ಬಳೆದ ಘನಶ್ಮಶ್ರು ಭಸ್ಮತ್ರಿಪುಂಡ್ರಂ ತೊಳಪುದ್ಕದ್ದಾಳಮಾಲಂಬಿತ 
ವಿಳಸಿತರುದ್ರಾಕ್ಷಮಾಲಾಳಿ . . . ಮಿಸುಗೆ ಚರಿಯಿಪರ್‌ ತಪ್ಪಲೊಳ್‌ ತಾಪಸೇಂದ್ರರ್‌ 
(ರಾಜಶಃ. ೧-೧೩೨); ಪರ್ವತವಾಸೀಕಿರಾತರು ಅವರ ವಿಶಾಲದೇಹ ನಿಬಿಡ ಶ್ಮಶ್ರು ಹಾಗೂ 
ಮಧುರಸದಯವ್ಕವಹಾರವನ್ನು ನೋಡಿ ಮುಗ್ಧರಾದರು (ಕುರಿಂ. ೮೯). (ಸಂ) 

ಶ್ಮಶ್ರುಲೇಖ (ನಾ). ೧. ಗೆರೆಯಂತಿರುವ ಮಾಸೆ. ೨. ಗೆರೆಯಂತಹ 
ಮಾಸೆಯನ್ನು ಹೊಂದಿದವನು : ಯೂಧಪತಿ ಪ್ರಥಮೋದ್ಬಿನ್ನದಾನಲೇಖಾನುಕಾರಿ 

ಶ್ಮಶ್ರುಲೇಖನುಂ ಗಜಮದಮಳಿನಕೇಸರಿಜಟಾಕುಟಿಳಕುಂತಳಕಳಾಪನುಂ (ಕಾದಂಪೂ. 

೧೬೬): ಭವರಸಗಳದತಎಂದಸಂದೋಹಮಿಶಿತತ. ಶ್ರುಲೇಖನುಂ . . . ಆಗಿ 
(ಚಂದ್ರಪು. ೫-೯ ವ). [ಸಂ. ಶ್ಮಶ್ರುಲೇಖಾ) 

ಶ್ಯಾಣ "ಶಹಣೆ' ನೋ. 

ಶ್ಯಾಣ್ಮಾ "ಶಹಣೆ' ನೋ. 

ಶ್ಯಾಣ್ಯಾತನ "ಶಾಣೆತನ' ನೋ. 

ಶಾನಭಾಗ 'ಸೇನಬೋವ' ನೋ. 

ಶ್ಯಾನಭಾವ "ಸೇನಬೋವ' ನೋ. 

ಶ್ಯಾನಭೋಗ "ಸೇನಬೋವ' ನೋ. 

ಶ್ಯಾನುಭಾಗ "ಸೇನಬೋವ' ನೋ. 

ಶ್ಯಾನುಭೋಗ "ಸೇನಬೋವ' ನೋ. 

ಶ್ಶಾನ್ಮೆ "ಶಾನೈ' ನೋ. 

ಶ್ಶಾನ್ಮೆ 'ಶಾನೈ' ನೋ. 

ಶ್ಶಾನ್ಕೆ (ನಾ). (7) : ಯೆರೆಕೆರೆಗೆ ಬರುವ ಸ ಬಡಗವತ್ತಿನಲ್ಲಿ ಗಂಗ್ವಾಡಿಯವರು 
(ಎರೆ. 1, ತಿರುಮ. ೬೩- ೪೯೭ 1748). {7) 

ಶ್ಯಾಮ (ಗು). ೧. ಕಪ್ಪುಬಣ್ಣದ; ಕಡುನೀಲವರ್ಣದ. (ನಾ). ೨. ಕಪ್ಪುಬಣ್ಣ; 
ಅಸಿತ ವರ್ಣ : ""ಶ್ಮಾಮಂಕಾಳಂ'' (ಮಸ್ತುಕೋ. ೧೦೮-೬೬); ಸಾಮಂತಚೂಡಾಮಣಿಯ 
ಮೈಯ ಬಣ್ಣಂ ವಿಧಾತ್ರನೆಂಬ ಚಿತ್ತಾರಿಯ ವರ್ಣಕ್ರಮಂಗೆಯ್ದ ಕದಳೀಗರ್ಭಶ್ಶಾಮಮೆಂಬ 


ಬಣ್ಣದಂತಾದುದು (ಪಂಪಭಾ. ೨-೩೯ ವ). ೩. ಕಪ್ಪುಮಿಶ್ರವಾದ ಕಡುಹಸುರು ಬಣ್ಣ: 


ನೋಡಿದ ಕ್ಷಣದಲ್ಲಿ ಮಾತ್ರ | 


ಶ್ಯಾಮಲ, ಶ್ಯಾಮಳ (ಗು). ೧. ಕಪ್ಪುನೆಯ : ಹಾ! ರಮಣ... 


ಶ್ಯಾಮಕಾಗ್ರಂಗಳೊಳ್‌ ಸ್ನೇಹವಶಾನಂಗಾಗ್ನಿಯಂ ನೀರ್ಡಳಿದು ನದಿಪುವಂತಾದ 
ನಂಭೋವಲೀಲಂ (ಶಾಂತಿಪು ೮-೩೧). (ನಾ). ೨. ಒಂದು ಬಗೆಯ ಏಕದಳ 
ಧಾನ್ಯ; ಸಾಮೆ: ""ಶ್ಮಾಮಾಕಃ, ಶ್ಮಾಮಕಃ - ಈ ೨ ಸಾವೆ'' (ಹಲಾಯು. ೯೬-೪೩೦). 
೩. ಸಾವೆಯ ಹುಲ್ಲು. (ಸಂ.) 


|:0 | ಶ್ಯಾಮಕಂಠ (ನಾ). ೧. ಕಡುನೀಲಿಬಣ್ಣದ ಕೊರಳುಳ್ಳುದು; ನವಿಲು : ""ಕೇಕೀ, 


ಶಿಖೀ . . . ಶ್ಮಾಮಕಂಠ(ಃ) - ಈ ೧೦ ನವಿಲ್‌'' (ಹಲಾಯು. ೪೦-೮6). ೨. ಕಪ್ಪು 
ಕೊರಳುಳ್ಳವನು ; ನೀಲಕಂಠ ; ಶಿವ. [ಸಂ.] 


ಶ್ಯಾಮಕಂಧರ (ನಾ). ೧. ಎ ಶ್ಕಾಮಕಂಠ ೧. ೨.ಎ ಶ್ಮಾಮಕಂಠ ೨: 


ಶ್ಥಾಮಕಂಧರನೀವನೀ ಕೃತಿಗತಿಚಮತ್ಪತಿಯ (ಬಸಪು. : ೧-೫); ಶ್ಯಾಮಕಂಧರ 
ನಾಗಾಸುರಚರ್ಮಾಂಬರ ಪ್ರೇಮದಿಂದೊಲಿದು ರಕ್ಷಿಪುದು (ಹರಿಸಾಂ. ೧- ೧. ೩, ಹಾವು; 
ಸರ್ಪ : ಶ್ಯಾಮಕಂಧರರಾಜಕಟಕಂ ಶ್ಯಾಮಕಂಧರೆನೀವನೀ ಕೃತಿಗತಿಚಮತೃತಿಯ 
(ಬಸಪ ೧-೫). |ಸಂ.] 


ಶ್ಯಾಮಕಂಧರಗಮನ (ನಾ). ನವಿಲನ್ನು ವಾಹನವಾಗಿ ಉಳ್ಳವನು; ಷಣ್ಮುಖ: 


ಶ್ಕಾಮಕಂಧರಗಮನಜನಕಂ ಶ್ಮಾಮಕಂದಧರರಾಜಕಟಕಂ ಶ್ಕಾಮಕಂಧರನೀವನೀ 
ಕೃತಿಗತಿಚಮತ್ಪತಿಯ (ಬಸಪು. ೧-೫); ಶ್ಯಾಮಕಂಧರಗಮನನಯ್ಮ ಪಾಲಿಪುದೆನ್ನ 
(ಪ್ರೌಢರಾ. ೧೦-೧). [ಸಂ.]. 


ಶ್ಯಾಮಗಾತ್ರ (ನಾ). ೧. ನಿಧನದ ಶರೀರವುಳ್ಳೆವನು. ೨. ವಿಷ್ಣು. 


೩. ಕೃಷ್ಣ : ಶಾಮಗಾತ್ರಪ್ರೀಯ ತಾಮರಸಶರವಿಜಯ . . . ಪಾಲಿಪುದು 


ಕಾಮಿತವನಿತ್ತು ಮುದದಿ (ಪ್ರೌಢರಾ. ೧-೧). [ಸಂ.) 


* ಶ್ಯಾಮತೆ (ನಾ). ಕಪ್ಪುಬಣ್ಣ : ಶ್ಯಾಮತೆಯಿಂ ವಿರೂಪತೆಯಿನಾರಯೆ ನಿನ್ನ ಸಖಂ 


ಮನೋಜನಂತಾ ಮದನಂಗಮಾದುದು ವಸಂತನ ಪೊರ್ದುಗೆಯಿಂದಮುತ್ಸವೋದ್ದಾಮತೆ 
( ಚಂದ್ರಪು. ೭-೭೮). [ಸಂ. ಶ್ಕಾಮತಾ] 


ಶ್ಯಾಮತೆವೆಳು (ಕ್ರಿ). ಕಪ್ಪುಬಣ್ಣವನ್ನು ಹೊಂದು : ನಿಬಿಡಮೆನೆ ಮುಸುಂಕಿದ 


ಮಧುಮುದಿತಮಧುಕರಪ್ರತಾನದಿಂ ಶ್ಕಾಮತೆ [ಪಾಕಾಂ. ಶ್ಕಾಮಳತೆ)ವೆತ್ತು 
ನಿಜಮೂಲದೊಳ್‌ ಬಳಸಿ ತಳಿರ್ತ ಚೆಂದಳಿರ್ಗಳುಟ್ಟ ಪೀತಾಂಬರದಂತಿರೆ 
(ಶಬಶಂ. ೨-೪೨ ವ). [(ಶ್ಯಾಮತೆ + ಪಜು;) 


ಶ್ಯಾಮಪುಷ್ಪಿ (ನಾ). ಒಂದು ಬಗೆಯ ಸಸ್ಕ : "“ಧ್ಯಾಮಂ - ಗಂಜಳಿಗೆಬುಲ್ಲು, | 


ಶ್ಯಾಮಪುಷ್ಟಿ, ಶ್ಯಾಮಲೋದ್ರ'' (ಓಷಧಿ. ೮೨). (ಸಂ. ಶ್ಯಾಮಪುಷ್ಟೀ) | 

ನಿನ್ನ ಘನಶ್ಶಾಮಲ 
ಕೋಮಲಗಾತ್ರಮುಮಂ, ನಿನ್ನ ಸೊಬಗುಗುವ ಮುಖಕಮಲಮುಮಂ . . . ಕಂಡು 
ಸೋಲ್ತು ಮೆಚ್ಚಿದೆಂ (ರಾಮುಶೃ. ೩೬-೭). (ನಾ). ೨. ಕಪ್ಪು ; ಕಡುನೀಲವರ್ಣ. 
ಶ್ಯಾಮಳ: ೨. ಪದಧೂಳೀಕ್ಷೋಭದಿಂ ದಿಗ್ಯುವತಿವದನಮಂ ಶ್ಯಾಮಳಂ ಮಾಡಿ 
(ಆದಿಪು ೧೪-೮೮); ಕಾಳಾಗುರು ಧೂಪೋದ್ದಾಮಧೂಮಸ್ತೋಮಜಲಜೀಮೂತಸಮುದಯ 
ಶ್ಯಾಮಳಮುಂ. . . ಎನಿಸಿ ಗೋವರ್ಧನನಗಂ ಸೊಗಯಿಸೆ (ಜಗವಿ. ೪-೮೨). ೩. ಅಚ್ಚ 


ಶ್ಮಾಮಂ, ಶ್ಕಾಮಳಂ . . . ಹರಿತ್‌- ಈ ೬ ಪ(ಹ)ಸುರ್‌'' (ಹಲಾಯು. ೧೨೧-೪೯); | 40 
ಅರಮನೆಯ ಉದ್ಕಾನಶಾದ್ವಲಶ್ಮಾಮವೇದಿಕೆಯಲ್ಲಿ ರಾಣಿಯರ್‌ ತಮ್ಮ ಮಕ್ಕಳ್ವೆರಸಿ (ಹಲಾಯು. ೧೨೧-೪೯). ([ಸಂ.) ಕ 
ವಿಹರಿಸುತ್ತಿರೆ (ಶ್ರೀಕಾಮು. ೧೯-೪೯೮). ೪. ದತ್ತೂರದ ಗಿಡ. ೫. ಪ್ರಿಯಂಗುವೃಕ್ಷ: | ಶ್ಯಾಮಲಾಂಗ, ಶ್ಯಾಮಳಾಂಗ (ನಾ). ೧. ನೀಲವರ್ಣದ ಶರೀರವುಳ್ಳವನು. 
“ಫಳಿನಿ ಶ್ಯಾಮಂ ಪ್ರಿಯಂಗು ನಾಮಂ'' (ವಸ್ತುಕೋ. ೩೩-೪). ೬. ಹೊಂಗೆಮರ. ೨. ವಿಷ್ಣು. ೩. ಕೃಷ್ಣ. ೪. ಶಿವ : ಶ್ಯಾಮಳಾಂಗೀಸಂಗತಾಂಗಂ ಶ್ಯಾಮಲಾಂ [ಪಾಠಾ 
೭. ಒಂದು ಬಗೆಯ ಏಕದಳಧಾನ್ಮ; ಸಾಮೆ. ಆ. ಮೋಡ. ೯. ಸಮುದ್ರದ ಳಾಂ]ಗ ದೃಗಂಕಪಾದಂ . . . ಸಿದ್ಧವಟನಾಥಂ (ಬಸಪು ೧-೫. ಶ್ಯಾಮಳಾಂಗ : ೩. 
ಉಪ್ಪು. ೧೦. ಕರಿಯ ಮೆಣಸು. ೧೧. ಕೋಗಿಲೆ. ೧೨. ನೀಲವರ್ಣದವನು. |4| ಮೇಘಶ್ಶ್ಕಾಮಳಾಂಗಂ ತ್ರಿಭಂಗದಿನಿಂಬಾಗಿರೆ . . . ತಾನಾಗಳಾಡಿದಳ್‌ (ಜಗವ. ೩-೧೬). 
೧೩. ವಿಷ್ಣು. ೧೪. ರಾಮ : ರಾಮನಂ . . . ಕುವಲಯಶ್ಶಾಮನಂ ನಿಜತನು [ಸಂ.) 


ಹಸುರು : "'ಶ್ಕಾಮಂ. ಶ್ಮಾಮಳಂ . . . ಹರಿತಂ, ಹರಿತ್‌ - ಈ ೬ ಪ[ಹ]ಸುರ್‌'' 


ಶ್ಯಾಮಲಾಂಗಿ 


ಶ್ಯಾಮಲಾಂಗಿ (ನಾ). ಕಪ್ಪಾದ ದೇಹವುಳ್ಳವಳು; ಕಾಳಿ; ಪಾರ್ವತಿ : 
ಶ್ಯಾಮಲಾಂ (ಪಾಣಾಂ. ಳಾಂ)ಗೀ ಸಂಗತಾಂಗಂ . . . ಸಿದ್ದವಟನಾಥ (ಬಸಪು ೧-೫). 
(ಸಂ. ಶ್ಯಾಮಲಾಂಗೀ] 
ಶ್ಯಾಮಲಿತ (ಗು). ಕಪ್ಪಾದ; ಶ್ಕಾಮಲವಾದ : ಅತಿಬಹಳದಹ್ಮಮಾಗ 
ಕಾಳಾಗುರುಧೂಪಧೂಮಯಪ್ಪಿಘಟಿತಘನಶ್ಮಾಮಲಿ (ಪಾಠಾ. ೪]ತವ್ಯೋಮತಳ 
ಧೂಪಂಗಳಿಂದಂ (ಆದಿಪು ೨-೩೨ ವ); ಬಹುಳಕಾಲಾಗರುಧೂಮ ಶ್ಕಾಮಲಿತ ಕಲಧೌತ 
ಧೂಪಘಟಂಗಳಿಂ ಕ್ಷೀರಾದಿ ಸವನಪಾವನರಸವಿಚಿತ್ರಾನೇಕಶಾತಕುಂಭಕುಂಭಂಗಳಿಂ. . 
ಯಥಾವಿಧಿಯಿನಭಿಷವಮಂ ತೀರ್ಚಿ (ಪಂರಾಮಾ. ೧೨-೨ ವ). ([ಸಂ.] 
ಶ್ಯಾಮಲೆ (ನಾ). ಎ ಶ್ಯಾಮಲಾಂಗಿ. (ಹಂ. .ಶ್ಕಾಮಲಾ) 
ಶ್ಯಾಮಳ "ಶ್ಕಾಮಲ' ನೋ. . 
ಶ್ಯಾಮಳಾಂಗ "ಶ್ಕಾಮಲಾಂಗ' ನೋ. 
ಶ್ಯಾಮಾಂಗ (ನಾ). ೧. ಕಪ್ಪಾದ ಶರೀರ; ಕಪ್ಪುಬಣ್ಣದ ದೇಹ : ಈ 
ಭಾಗದೊಳಭಿನವಪ್ರಿಯಂಗುಶ್ಶ್ಕಾಮಾಂಗಮರ್ಥಚಂದ್ರಬುದ್ದುದವ್ಕಾಕೀರ್ಣ ತ್ರಿಶೂಲ 
- ಅನೇಕಾಹವ ದೃಷ್ಟದೋಸ್ಸಾಹಸಮಿದು ವರಾಟ ಸುಭಟಿಬೀಂ (ಆದಿಪು. ೧೩-೪೫ ವ). | 
೨. ಶ್ಮಾಮಲಶರೀರವುಳ್ಳವನು; ವಿಷ್ಣು : "ಶ್ಕಾಮಾಂಗಸಖ' ಪರಾ. 
೩. ಬುಧಗ್ರಹ. ೪. [ಛಂದ] ವರ್ಣಛಂಧಸ್ಸಿನ ಇಪ್ಪತ್ತಾರು ಬಗೆಯ 
ಛಂದಸ್ಸುಗಳಲ್ಲಿ, ಪಾದದಲ್ಲಿ ಮೂರು ಅಕ್ಷರಗಳುಳ್ಳ ಮಧ್ಯೆ ಎಂಬ 
ಛಂದಸ್ಸಿನ ಒಂದು ವೃತ್ತ : ಭೂಮಿಪ್ರೋದ್ವಾಮಂ ಕೇಳ್‌ ಶ್ಯಾಮಾಂಗೀ ಶ್ಯಾಮಾಂಗಂ 
(ಪಾಠಾ.  ವಾಮಾಂಗೀ ವಾಮಾಂಗಂ) (ಛಂದೋಂಬು. ೨-೫೬). ಸಂ. 
ಶ್ಯಾಮಾಂಗಸಖ (ನಾ). ವಿಷ್ಣುವಿನ ಸ್ನೇಹಿತ ; ಶಿವ : ಶ್ಮಾಮಾಂಗಸಖ ಪಾಹಿ 
ಮಂದರನಿಲಯನೆ ಪಾಹಿ (ಪ್ರೌಢರಾ. ೨೧-೪೩). [0.1 
ಶ್ಯಾಮಾಂಗಿ (ನಾ). ೧. ಶ್ಕಾಮಲವರ್ಣದವಳು : ಭೂಮಿಪ್ರೋದ್ದಾಮಂ 
ಕೇಳ್‌ ಶ್ಕಾಮಾಂಗೀ ಶ್ಕಾಮಾಂಗ (ಪಾಠಾ.  ವಾಮಾಂಗೀ ವಾಮಾಂಗಂ) 
(ಛಂದೋಂಬು. ೨-೫೬) ; ಗ್ರಾಮಶ್ಮಾಮಾಂಗಿ ಕೋಪಕ್ಕಳುತೆ ಬೈಯುತ್ತೆ ಶಪಿಸುತ್ತೆ 
ತೊಳಲುವಳ್‌ ಗದ್ದೆಯಂ ಮರುಳಮರ್ದಳಂತೆ (ಚತ್ರಾಂಗ. ೫೩-೧೪೫೬). ೨. ಕಾಳಿ ; 
ದುರ್ಗೆ. (ಸಂ. ಶ್ಮಾಮಾಂಗೀ] 
ಶ್ಯಾಮಾಕ (ನಾ). = ಶಾಮಕ ೨ : "`ಶ್ಯಾಮಾಕಃ, ಶಾಮಕ: - ಈ ೨ ಸಾವೆ” 
| 


10 
15 
20 


25 


(ಹಲಾಯು. ೯೬-೪೩೦); ಶ್ಯಾಮಾಕ . . . ಕ್ಸಿಕಿರಾದಿ ಚರು ಪುರೋಡಾಶಾದಿಗಳಿಂದಲು | 
(ಎವೇಕ. ೧೩೫). (ಸಂ.] 1! 

ಶ್ಯಾಮೆ (ನಾ). ೧. ಇರುಳು; ರಾತ್ರಿ : "“ತಮಾ.. . . ವಾಸತೇಯಾ. ಶ್ಯಾಮಾ, ರಾತ್ರಿಃ |0| 

- ಈ ೧೯ ಇರುಳಿನ ಪೆಸರ್‌'' (ಹಲಾಯು. ೧೮-೧೦೮). ೨. ಮಕ್ಕಳಿಲ್ಲದ | | 
ಮಧ್ಯವಯಸ್ಸಿನ ಹೆಂಗಸು : ಅಲ್ಲಿ ಪ್ರಮದೆಯರು . . . ಶ್ಯಾಮೆಯರು | 
ಮತ್ತು ಪದ್ಮರಾಗಿಣಿಯರು (ಧ್ವನ್ಮಾಲೋ ೩. ಪ್ರಿಯಂಗುಮರ :| | 
""ಪ್ರಿಯಂಗುಃ, ಫಲಿನೀ, ಶ್ಯಾಮಾ - ಈ ೩ ಪ್ರಿಯಂಗು'' (ಹಲಾಯು. ೩೨-೪೦). ೪. ಒಂದು 
ಬಗೆಯ ಸಸ್ಕ; ಕರಿಯ ತಿಗಡೆ : ""ಶ್ಮಾಮಾ, ಪಾಳಿಂದೀ . . . ಕಾಲಮೇಷಿಕಾ - ೬ |35 
ಕರೆಲಾಲ್‌ತಿಗಡೆ'' (ಸಿದ್ಧಾಂತ. ೧೩೬). ೫. ಸೊಗದೇಬೇರು : ""ಶ್ಶಾಮಾ-ಪ್ರಾಯದವಳು, | 
ಸೊಗದೇಬೇರು, ರಾತ್ರಿ'' (ಸಿದ್ರಾಂತಿ. ೪೦೮). ೬. ನೆರಳು; ಛಾಯೆ. ೭. ಕಪ್ಪುಬಣ್ಣದ 
ಹೆಂಗಸು. ೮. ಹಸು. ೯. ಅರಿಸಿನ. ೧೦. ಹೆಣ್ಣು ಕೋಗಿಲೆ. ೧೧. ನೀಲಿಗಿಡ. 
೧೨. ತುಳಸಿ. ೧೩. ಯಮುನಾನದಿ. ೧೪. ದುರ್ಗೆ. ೧೫. ಕಮಲದ ಬೀಜ. 

[ಸಂ. ಶ್ಯಾಮಾ] 
ಶ್ಯಾಲ (ನಾ). ಹೆಂಡತಿಯ ಸಹೋದರ; ಭಾವಮೈದುನ. 


೯೪). 


40 


(ಸಂ. | 
ಶ್ಯಾಲಕ (ನಾ). ವ ಶ್ಮಾಲ : ಅರ್ಜುನ ನನೆದುದೇ ತಡ; ಆ ಕ್ಷಣದಲ್ಲಿಯೇ ಕೃಷ್ಣ | 
ಗರುಡನಿಂದ ತನ್ನ ಶ್ಕಾಲಕನ ರಥಾಗ್ರಕ್ಕೆ ಇಳಿಯಲು ಸೇನೆಯಲ್ಲಿ ae 


| 
| 
| 
| 


(ಬಿದುರ. ೫೯). (ಸಂ. 
ಶ್ಯಾವ (ನಾ) . ಕಪ್ಪುಮಿಶ್ರವಾದ ಕೆಂಪು; ಕಂದುಬಣ್ಣ : ""ಶ್ಮಾವಃ, ಕಪಿಶಃ - ೨ 
_ . ಕೆಂಪಾದ ಬಣ್ಣ'' (ಸಿದ್ಧಾಂತಿ. ೪೮). (ಸಂ.) 


೮೧೬೩ 


[ಶ್ರದ್ದಾ ವಂತ (ನಾ). ವಿಶ್ವಾಸವುಳ್ಳವನು ; ನಿಷ್ಠೆಯುಳ್ಳವನು : 


ಶ್ರದ್ಧಾಳು 

ಶ್ಯಾವಂತಿ "ಸೇವಂತಿ' ನೋ. 

ಶ್ಯಾವಂತಿಗೆ "ಸೇವಂತಿಗೆ' ನೋ. 

ಶ್ಯಾವದಂತ (ನಾ). ಹಲ್ಲು ಕಪ್ಪಾಗುವ ಒಂದು ಬಗೆಯ ದಂತರೋಗ : 
ಶ್ಯಾವದಂತವೆಂಬ ದಂತರೋಗದಲ್ಲಿ ಹಲ್ಲುಗಳು ಪಿತ್ತ ರಕ್ತದೋಷಗಳಿಂದ ಬೆಂದು ' 
ಕಂದುವ ಕಾರಣ ಕಪ್ಪಾಗಿಹವು (ವೈದಸಾ. 1 ೧೨೨). ([ಸಂ.] ' 

ಶೇತ (ಗು). ೧. ಬಿಳುಪಾದ ; ಧವಳವರ್ಣದ. (ನಾ). ೨. ಬಿಳುಪು ; 

ಶ್ವೇತವರ್ಣ : "ಶುಕ್ಲ; ಶುಭ್ರಃ, ಶುಚಿಃ, ಶ್ವೇತಃ, ವಿಶದಃ, ಶೇತಃ... ಅರ್ಜುನಃ - 

೧೩ ಬಿಳುಪು ಬಣ್ಣದ ಹೆಸರುಗಳು” (ಸಿದ್ದಾಂತಿ. ೪೭). [ಸಂ.] 


| ಶ್ಯೇನ (ನಾ). ೧. ಬಿಳಿಯ ಬಣ್ಣ; ಬಿಳುಪು. ೨. ಗಿಡುಗ; ಡೇಗೆ : ಮಾನಿಸರ ನುಡಿವ 


ತೆಅದಿಂ ಶೇನನುಮರವೊಜಸುಮಿಂತು ಗಟಪಿದಪುದಿದಂ ಶ್ರೀನಾಥ ಬೆಸಸಿಮವಧಿ 
ಜ್ಞಾನದಿನಖಿದು (ಶಾಂತಿಪು. ೯-೯೧); ಇವರ್‌. .. ನಗೆನುಡಿಗಳಿಂದೆ ಕೈಯೊಳಗಾದರೆನವೇಡ 
ಪಾಜುವರ್‌ ಶ್ಮೇನನಂತೆ (ಆರಾ. ೨-೫-೪೬). ೩. ಒಂದು ಬಗೆಯ ಸೇನಾವ್ಕೂಹ. 
೪. ಹಿಂಸೆ. [ಸಂ.1 

ಶ್ಯೇನವ್ಯೂಹ (ನಾ). (ಗಿಡುಗನ ಆಕಾರದಲ್ಲಿದ್ದು, ಭೇದಿಸುವುದಕ್ಕೆ 
ತೊಡಕಾಗಿರುವ) ಒಂದು ಬಗೆಯ ಸೈನ್ಮವ್ಕೂಹ : ಮರುದಿನ ಪಾಂಡವರು 
ಶೇನವ್ಯೂಹವನ್ನೂ ಕೌರವರು ಮಕರವ್ಕೂಹವನ್ನೂ ರಚಿಸಿ ಯುದ್ಧಕ್ಕೆ ಮೊದಲು 
ಮಾಡಿದರು (ವಚಭಾ. ೨೭೨). (ಸಂ.) 

ಶ್ಯೋನಾಕ (ನಾ). ಒಂದು ಬಗೆಯ ಮರ ; ತಿಗಡೆಮರ ; ""ಪತ್ರೋರ್ಣ'' 
(ಪಂಡಿತ. ೨೩೬). ([ಸಂ.) 

ಶ್ರಂಥನ (ನಾ). ೧. (ಹೂವಿನಂತೆ) ಒಂದನ್ನೊಂದು ಸೇರಿಸಿ ಕಟ್ಟುವುದು. 
೨. (ಗ್ರಂಥದ) ರಚನೆ : ""ಶ್ರಂಥನಂಗ್ರಂಥನಂ ಗುಂಫಮೆನೆ ರಚನೆಗಭಿಧಾನಮಕ್ಕುಂ'' 
(ಮಂಗರಾ. ೧೨೬-೩). ೩. ಸಡಿಲಗೊಳಿಸುವುದು. ೪. ನಾಶಪಡಿಸುವುದು. 
೫. ಕೊಲ್ಲುವುದು. (ಸಂ.] 

ಶ್ರದ್ದಾಂಜಲಿ (ನಾ). ೧. ಮೃತರಿಗಾಗಿ ಶ್ರದ್ಧೆಯಿಂದ ಬಿಡುವ ತರ್ಪಣ : 
ಗಂಗೆಯಲ್ಲಿ ಮತ್ತೊಮ್ಮೆ ಮಿಂದು ತನ್ನ ಬದುಕಿಗೆ ಈ ರೂಪ ಬರುವುದಕ್ಕೆ ನಿಮಿತ್ತವಾಗಿ 
ಒದಗಿಬಂದಿದ್ದ ಶೆಟ್ಟರ ಪುಣ್ಮಆತ್ಮಕ್ಕೆ ತನ್ನ ಶ್ರದ್ಧಾಂಜಲಿಯನ್ನರ್ಪಿಸಿದ (ಹೊಸಕ್ತಿ. ೩೯). 
೨. ಮೃತರಿಗೆ ಸಲ್ಲಿಸುವ ಶ್ರದ್ಧಾ ಪೂರ್ವಕವಾದ ವಂದನೆ : ಹೊಸ ಬತ್ತಿಯಲಿ 
ಸ್ವಂತ ಬೆಳಕು ಹಿಡಿದು ಎದೆಹಣತೆಯಲಿ ಸಲಿಸು ಶ್ರದ್ಧಾಂಜಲಿಯ ಅವನ ಹೊಂಗನಸುಗಳ 
ದೀಕ್ಷೆ ಪಡೆದು (ನೆಲಮು. ೫೧-೧೧). (ಸಂ.) 

ಶ್ರದ್ಧಾಭಕ್ತಿ (ನಾ). ೧. ವಿಶ್ವಾಸದಿಂದ ಕೂಡಿದ ಭಕ್ತಿ. ೨. [ವೀಶೈ] ಆರು 
ವಿಧವಾದ ಭಕ್ಷಿಗಳಲ್ಲಿ ಒಂದು : ಭಕ್ತಿ ಆರು ವಿಧವಾಗಿದೆ. ಶ್ರದ್ಧಾಭಕ್ತಿ, ನೈಷ್ಠಿಕಭಕ್ತಿ, 
ಸಾವಧಾನಭಕ್ತಿ, ಅನುಭಾವಭಕ್ತಿ. ಆನಂದಭಕ್ತಿ, ಸಮರಸಭಕ್ತಿ, ಭಗವತ್ತಾದಾತ್ಮವೇ 
ಭಕ್ತಿಯ ಅಂತಿಮಗಮ್ಮ (ಭಾರದ. ೧೧೯) ; ನಮ್ಮ ಶಿವಶರಣರೂ ತಮ್ಮ ಷಟ್ಸ,ಲ 
ತತ್ತ್ವಚ್ಞಾನದಲ್ಲಿ ಶ್ರದ್ಧಾಭಕ್ತಿ, ನಿಷ್ಠಾಭಕ್ತಿ, ಅವಧಾನಭಕ್ತಿ, ಅನುಭಾವಭಕ್ತಿ, ಆನಂದಭಕ್ತಿ 
ಸಮರಸಭಕ್ತಿಯೆಂಬುದಾಗಿ ಭಕ್ತಿಯನ್ನು ` ಸಾಧಕನ ನೆಲೆಗನುಸರಿಸಿ ಷಡ್ವಿಧವಾಗಿ 
ಹೇಳಿರುವರು (ಸಾಹಿವಿ. ೪೮). [ಸಂ.1 “ ತ 

ಶ್ರವ್ಹಾಲು, ಶ್ರದ್ಧಾಳು (ಗು). ೧. ವಿಶ್ವಾಸದ; ನಂಬಿಕೆಯ. (ನಾ). 
೨. ವಿಶ್ವಾಸವುಳ್ಳವನು; ನಂಬಿಕಸ್ಥ : ಅವನೊಬ್ಬದಯಾಮಯಿಯೂ ಶ್ರದ್ದಾಲುವೂ 
ಆದ ಅಧಿಕಾರಿಯಾಗಿದ್ದನು (ಪುನರು. ೨೨೨). ಶ್ರದ್ಧಾಳು : ೩. ಗರ್ಭಿಣಿಯಾಗಿ 
ಬಯಕೆಯುಳ್ಳವಳು : ""ಶ್ರದ್ದಾಳುಃ ದೋಹದವತೀ - ೨ ಬಸುರಿಂದ ಬೈಕೆಯುಳ್ಳವಳ 
ಹೆಸರುಗಳು'' (ಸಿದ್ಧಾಂತಿ. ೧೭೩). (ಸಂ.) 

ಈತನು 
ರಾಜಕಾರ್ಯನಿಪುಣನೂ, ಕಾರ್ಯನಿಷ್ಠನೂ, ಶ್ರದ್ದಾವಂತನೂ ಮುತ್ತು 
ಧರ್ಮಭೀರುವೂ ಆಗಿದ್ದನೆಂದು ಅನೇಕ ಶಾಸನಗಳಲ್ಲಿ ಹೇಳಿದೆ (ನೊಳಂಬ. ೫೬). 

ಕ (ಸಂ. ಶ್ರದ್ದಾವತ್‌] 
ಶ್ರದ್ಧಾಳು "ಶ್ರದ್ಧಾಲು' ನೋ. 


ಶ್ರದ್ಧೆ 


ಶ್ರದ್ಧೆ (ನಾ). ೧. ನಂಬಿಕೆ; ವಿಶ್ವಾಸ : ಗುರುವೇದಾಂತ ವಾಕ್ಕಂಗಳೊಳು ದೃಢ 
ತರಮಾದ ವಿಶ್ವಾಸವೇ ಶ್ರದ್ಧೆಯೆನಿಸುವುದು (ಎವೇಕ. ೧೫). ೨. ಬಯಕೆ; ಅಪೇಕ್ಷೆ :! 
ಶುದ್ಧ ಜೀವನು ಶಿವಶಕ್ತಿಯರೆಂಬ ತಂದೆತಾಯಿಗಳನ್ನು ಸೇರಿ ಸುಖಿಸಬೇಕೆಂಬ (ಹಂಬಲ) | 
ಉತ್ಕಟೇಚ್ಛೆಗೆ ""ಶ್ರದ್ದೆ'' ಎಂದು ಹೆಸರು «ಬಾರದ. ೨೫೪). ೩. ಗರ್ಭಿಣಿಯ 
ಬಯಕೆ, - ಆಸೆ : '“ದೋಹಳಂ, ದೌಹೃದಂ. ಶ್ರದ್ಧಾ, ಲಾಲಸಾ - ಈ ೪ ಬಯಕೆ'' 
(ಹಲಾಯು. ೮೨-೩೪೪). ೪. ಗೌರವ ; ಮನ್ನಣೆ. ೫ ಸೂರ್ಯನ ಮಗಳು : 
ಸೂರ್ಯಪುತ್ರಿಯಾದ ಶ್ರದ್ದೆಯು ಪರ್ಜನ್ಮನಂತೆ ಬಲಶಾಲಿಯೂ ಪೂಜ್ಕನೂ ಆದ 
ಸೋಮನನ್ನು ದ್ಕುಲೋಕದಿಂದ ತಂದಳು (ಜಕ್ಸಾರ. ೫೨). (ಸಂ. ಶ್ರದ್ಧಾ) 
ಶ್ರದ್ಧೇಯ (ಗು). ೧. ನಂಬಿಕೆಗೆ ಅರ್ಹವಾದ ; ವಿಶ್ವಾಸಾರ್ಹವಾದ. (ನಾ). 
೨. ನಂಬಲರ್ಹನಾದ ವ್ಯಕ್ತಿ; ವಿಶ್ವಾಸಯೋಗ್ಯ : ಇಂತಹ ಯಶಸ್ವಿಯಾದ 
ಶ್ರದ್ದೇಯರಾದ ಪುರುಷರಿಗೆ ಪ್ರಾಯಶ್ಚಿತ್ತದ ಅಗತ್ಯವೇ ಇಲ್ಲ (ಪ್ರೇಮಾಶ್ರ. ೨೩೭). [ಸಂ.) 
ಶ್ರಮ (ನಾ). ೧. ದಣಿವು; ಆಯಾಸ ; ಬಳಲಿಕೆ : ವನಿತಾಸೇವನೆ . . . ಶ್ರಮಮತ್ಮ 
ಜೀರ್ಣಮಿವಟ್‌ಂ ಕಾರ್ಗಾಲದೊಳ್‌ ಮಾರುತಂ ಜನಿಯಿಕ್ಕುಂ (ಲೋಕೋಪ. ೯-೪); 
ಪಸಿದಿರ್‌ ನೀರಡಿಸಿದಿರೆಂದು ಸೇದೆಯಂ ಶ್ರಮಮನಲ್‌ವುದೆನಸುಂ ಗೆಂಟು 
(ಸುಕುಮು. ೨-೬೫). ೨. ಕಷ್ಟ ; ತೊಂದರೆ : "ಶ್ರಮಿಸು' ಪರಾ. ೩. ಯತ್ನ; 
ಪ್ರಯತ್ನ. ೪. ಅಂಗಸಾಧನೆ; ವ್ಯಾಯಾಮ. ೫. ಶಸ್ತ್ರಾಭ್ಮಾಸ : ""ಬವರಮೆನಲ್‌ 
ಸಂಗ್ರಾಮಂ . . . ಶ್ರಮಮೆನಲ್ಕಭ್ಕಾಸಂ'' (ಭಾರಿ. ೪೨). "ಗರುಡಿಶ್ರಮ' ಪರಾ. 
೬. ತಪಸ್ಸು. ೭. [ಕಾವ್ಯಮಾ] ಸಂಚಾರಿಭಾವಗಳಲ್ಲಿ ಒಂದು 
ಮಶಿನಿರ್ವೇದಾವಹಿತ್ತ ಶ್ರಮಮದ. .. ಮೋಹಾಮಯವೃತಿಗಳಿವಿಂತೆಯ್ದೆ ಸಂಚಾರಿಭಾವಂ 
(ಕಾವ್ಮಾಮ ೭೯೫); "ಪುನಃ ಶರೀರಖೇದಂ ಶ್ರಮಂ'' - ಇದು ಪ್ರಯಾಣ, ವ್ಯಾಯಾಮ 
ಮೊದಲಾದವುಗಳಿಂದ ಒದಗುವುದು (ಭಾರಮಾ. ೩೪೬). ([ಸಂ.1 
ಶ್ರಮಂಗಳಿ (ಕ್ರಿ). ಆಯಾಸವನ್ನು ನಿವಾರಿಸು; ಬಳಲಿಕೆಯನ್ನು ಹೋಗಲಾಡಿಸು: 
ತುಂತುರ್ಗಳಂ ತಳೆದು ಬರ್ಪೆಲರಿಂದೆ ಬೀಸಿ ಇಂತೊಯ್ಕನೊಯ್ಕನೆ ಶ್ರಮಂಗಳಿ ರಾಮ 
ಭದ್ರಂ ಸಂತಾಪದಿಂದಿರೆ ಸುಖಂಗೊಡು ದೇವಿ ನೀನು (ಉರಾಚ. ೬೦). 
[ಶ್ರಮ 4 ಕಳಿ (ಆ ಕಲ್‌) 
ಶ್ರಮಗಾರ (ನಾ). ಕಷ್ಟಪಟ್ಟು ಕೆಲಸಮಾಡುವವನು; ಶ್ರಮಜೀವಿ : ಶ್ರಮಗಾರರಿಗೆ 
ಜ್ವರದ ಕಾಟ ಇಲ್ಲವೆಂದಲ್ಲ (ಬೆಟ್ಟಜೀ. ೧೩೪). [ಶ್ರಮ * - ಗಾರ (ಆ - ಕಾಜ)) 
ಶ್ರಮಗೃಹ (ನಾ). ಶಸ್ತ್ರಾಭ್ಕಾಸದ ಸ್ಥಳ ; ಗರುಡಿಯ ಮನೆ : ""ಖಲೂರಿಕೆ ಶ್ರಮ 
[ಪಾಠಾಂ. ವ]ಗೃಹಂ ಗರುಡ್ಡಿಸಾಧನೆಯ ಮನೆಯೆನಿಕ್ಕುಂ'” (ಮಂಗಲಾ. ೫೯-೧೦). [ಸೆಂ.] 
ಶ್ರಮಗೆಯ್‌ (ಕ್ರಿ). ಶಸ್ತ್ರಾಭ್ಕಾಸವನ್ನು ಮಾಡು : ""ಖಲೂರಿಕಾ ಎಂಬುದು 
ಶ್ರಮಗೆಯ್ವ ಠಾವು'' (ಹಲಾಯು. ೭೭-೩೧೬). [ಶ್ರಮ * ಕೆಯ್‌,) 
ಶ್ರಮಜೀವಿ (ನಾ). ಐ ಶ್ರಮಗಾರ : ಅಜಂತಾಚಿತ್ರಕಾರರು ಸಾಮಾನ್ಮ ಶ್ರಮಜೀವಿಗಳು, | 
ಕೃಷೀವಲರು, ಕರ್ಮಕುಶಲರು ಇವರ ಜೀವನವನ್ನು ನಿರೂಪಿಸಿದ್ದಾರೆ (ಭಾರದ. ೫೮೦). 
(ಸೆಂ. ಶ್ರಮಜೀವಿನ್‌] 
ಶ್ರಮಣ (ಗು). ೧. ದುಡಿಯುವ; ಕಷ್ಟಪಡುವ . ೨. ಕೀಳಾದ; ನೀಚತನದ. 
(ನಾ). ೩. ಶ್ರಮಪಡುವಿಕೆ. ೪. ನೀಚ ; ಅಧಮ. ೫ ಯತಿ; ಮುನಿ : 
ಶ್ರಮಣರು ಊರ ಹೊರಗೆ ವಾಸಮಾಡುತ್ತ ಸದಾ ದೇವರ ಧ್ಯಾನದಲ್ಲಿ ಕಾಲಕಳೆಯುತ್ತಾರೆ 
(ಪ್ರವಾಇ. |, ೧.೨). ಹ, [ಬೌದ್ದ] ಸಂನ್ಕಾಸಿ ; ಕ್ಷಪಣ : ಬೇರೆ ಬೇರೆ ಕ್ಷತ್ರಿಯರು, 
ಬ್ರಾಹ್ಮಣರು, ವೈಶ್ಯರು. ಶೂದ್ರರು, ವಿವಿಧ ಶ್ರಮಣ ಬ್ರಾಹ್ಮಣ ಜನರು ಅಲ್ಲಿ ಸಭೆ 
ಸೇರುತ್ತಿದ್ದರು (ಬುದ್ರಪ. ಮಿಲಿಂದ. ೧೬). ೨. [ಜೈನ] ಸಂನ್ಮಾಸಿ ; ಶ್ರವಣ : 
ನಿಜವಾಗಿಯೂ ನರನು ಸಮತೆಯಿಂದ ಶ್ರಮಣನಾಗುತ್ತಾನೆ (ಚೈನಪ. ೫೦). ೮. (7). ; 
ಅಜ್‌ತಿಹೆನಟ್‌ತಿಹೆನೆಂ ದು ಹೊಜಹೊಮ್ಮುವಾಗ ಕಾಯ ಮಲುಜವಣಿಯ ಮಹಾ 
ಪ್ರಳಯಕ್ಕೆ ಶ್ರಮ (ಪಾಠಾಂ. ವೆ/ಣವೆ ಅವತಾರಕ್ಕೆ ಹೊಜಗಾದ ನಿರಂಗವೆ ಅಸಗ ನೀರಡಿಸಿ 
ಸತ್ತಂತಾಯಿತ್ತು ಅವನಿರವು (ಮೋಳಿಮಾ. ೭೨-೨೮೬). (ಸಂ) 


ಶ್ರಮಣಕ (ನಾ). ಶ್ರಮಣ ೬ : ಈ ಮುಂಡಕರು, ಶ್ರಮಣಕರು, ಇಭ್ಯರು, ಕೃಷ್ಣರು, | 45 


ಬಂಧುಪಾದಾಪತ್ಮರು - ಇವರೆಲ್ಲಿ! (ಬದ್ಧಪ. ೧೦೪). (ಹಂ. 


೮೧೬೪ 


25 


ಶ್ರಮೆ 


ಶ್ರಮಣಿ (ನಾ). ೧. ಸಂನ್ಮಾಸಿನಿ : ರಾವಣಂ ಧರಣಿಜೆಯ ಕದ್ದೊಯ್ಯಲು ಶ್ರಮಣಿ 
ಪೇಳಿದ ಪರಿಯೊಳಿಲ್ಲಿಪನಿಯಂತ ಸಂಭ್ರಮದಿಂದ ಬಂದುದಾದುದು (ವೆಂಕಾರಾ. ೪-೩-೪). 
೨. [ಬೌದ್ದ] ಭಿಕ್ಷುಣಿ : ಬೌದ್ದರಲ್ಲಿ ಸ್ತ್ರೀಯರೂ ಕೂಡ ಸಂನ್ಕಾಸಿಗಳಂತೆ ವಿರಕ್ತರಾಗಿ 
ಸಂಘಗಳಲ್ಲಿ ಸೇರಿ ಶ್ರಮಣಿಗಳಾಗುತ್ತಿದ್ದರು (ಕರ್ನಾಸಂ. ೮೩). [ಸಂ. ಶ್ರಮಣಾ] 

ಶ್ರಮಣೆ (ನಾ). ೧. ವಿರಾಗಿಣಿ ; ವಿರಕ್ತೆ. ೨. [ಜೈನ] ಸಂನ್ಕಾಸಿನಿ; ಕಂತಿ : 
""ಶ್ರಮಣಾ, ಭಿಕ್ಷುಕೀ, ಮುಂಡಾ - ಈ ೩ ಕಂತಿ'' (ಹಲಾಯು. ೮೦-೩೩೩). [ಸಂ. ಶ್ರಮಣಾ] 

ಶ್ರಮದಾನ (ನಾ). ಸಾಮಾಜಿಕ ಸೇವೆಗಾಗಿ ಮಾಡುವ ಶ್ರಮದ ಕೆಲಸ : ನಿಮ್ಮ 
ಶಾಲೆಯವರು ಮಾಡಿದ ಶ್ರಮದಾನದ ಬಗೆಗೆ ಬರೆಯಿರಿ (ಕಪಪು. ೩-೭೫). (ಸಂ. 

ಶ್ರಮದಾಯಕ (ಗು). ಕಷ್ಟವನ್ನುಂಟುಮಾಡುವ; ಆಯಾಸಕರವಾದ : ಅತ್ಯಂತ 
ಶ್ರಮದಾಯಕ ಮತ್ತು ಸಹನಾತೀತಕೆಲಸವನ್ನು ನಾವು ಏಕೆ ಮಾಡಬೇಕು ? 

[ಸಂ.] 

ಶ್ರಮಪಡಿಸು (ಕ್ರಿ). ತೊಂದಳ್ಣಿನ್ನು ಅನುಭವಿಸುವಂತೆ ಮಾಡು : ಶ್ರಾದ್ಧದ 
ಊಟಕ್ಕೆ ಕರೆದು ಶ್ರಮಪಡಿಸಿದೆ ಹಾಗೆ (ಗಾದ). [ಶ್ರಮಪಡು 3. - ಇಸ್ಫು) 

ಶ್ರಮಪಡು (ಕ್ರಿ). ಕಷ್ಟಪಡು; ತೊಂದರೆ ಅನುಭವಿಸು: 'ವೀನು ಯಾರಪತ್ತೆ? ಬಹಳ 
ಶ್ರಮಪಟ್ಟು ಬಂದಿದ್ದೀಯೆ ಎಲ್ಲಿಂದ ಬಂದೆ?'' (ನೀತಿಚಿಂ. ಬೇ (ಶಮಿ + ಪಡು) 

ಶ್ರಮರಹಿತ (ಗು). ೧. ಆಯಾಸವಿಲ್ಲದ; ದಣಿವಿಲ್ಲದ. (ನಾ). 
೨. ಕಷ್ಟವಿಲ್ಲದವನು : ಸಮಕೊಂಡ ಪುಣ್ಮಮುಂ ಪಾಪಮುಮಿಲ್ಲದೊಡಾಳ್ದನಾಳ್‌ 
ಸರೋಗನರೋಗಂ ಶ್ರಮರಹಿತಂ ಕ್ಲೇಶಕೃತಶ್ರಮನೆಂಬೀ ಲೋಕಯಾತ್ರೆ ಕಿಡದೆ 
(ಶಾಂತಿಪು. ೮-೧೪೦). [ಸಂ.] 

ಶ್ರಮಸಹಿಷ್ಣುತೆ (ನಾ). ಕಷ್ಟವನ್ನು ತಾಳಿಕೊಳ್ಳುವುದು; ದಣಿವನ್ನು 
ಸಹಿಸಿಕೊಳ್ಳುವುದು : ನಮ್ಮ ದೇಶದಲ್ಲಿಯೇ ಆಹಾರಪದ್ಧತಿಯ ವೈವಿಧ್ಯತೆಗೆ 
ಅನುಗುಣವಾಗಿ ಜನರ ಎತ್ತರ, ದೇಹದಾರ್ಡ್ಯ, ಶ್ರಮಸಹಿಷ್ಣುತೆ ಮತ್ತು ಆರೋಗ್ಯ 
ವಿವಿಧವಾಗಿರುತ್ತವೆ (ಗೃಹವ. ೧). (ಪಂ. ಶ್ರಮಸಹಿಷ್ಣುತಾ) 

ಶ್ರಮಸ್ನಾನ (ನಾ). ಶಸ್ತಾಭ್ಯಾಸವನ್ನು ಮಾಡುವಸ್ಥಳ : ಈವೊತ್ತು, ಪ್ರಾತಃಕಾಲ, 
ಸೈನ್ಮಗಳ ಶ್ರಮಸ್ತಾನದ ಬಯಲಲ್ಲಿ, ತನ್ನದೊಂದು ಹೊಸಕಲ್ಪಿತದ ಸೇನಾನಿಯಮದಂತೆಯೇ 
ತಮ್ಮ ಹೆಗ್ಗಡೆಗೆ ವೀರವನ್ಮನವನೊಪ್ಪಸಲಿಲ್ಲವೆಂದು ನೂಂಕಿಸಿಬಿಟ್ಟನು 
(ಮಂತ್ರಶ. ೬೮-೪). ([ಸಂ.] 

ಶ್ರಮಾಪಹಾರಿ (ನಾ). ಆಯಾಸವನ್ನು ಹೋಗಲಾಡಿಸುವಂಥದು : ಕಲ್ಮಾಣ 

- ಶ್ರಮಾಪಹಾರಿಯಾದ ತೀವ್ರಮದ್ಮವನ್ನು ಒಂದು ಪಾತ್ರೆಗೆ ಬಗ್ಗಿಸಿಕೊಂಡು 

ಹೀರಿಬಿಟ್ಟನು (ಬನ್ನಬೇ. ೪೮). [ಸಂ. ಶ್ರಮಾಪಹಾರಿನ್‌] 

ಶ್ರಮಿ (ನಾ). ಕಷ್ಟಪಡುವ ವ್ಯಕ್ತಿ : ದಮಿ ನೀನು, ನ್ಹಾನು ದುರ್ದಮ್ಮ, ನಿನ್ನ 
ಕರುಣೆಯೊಳೆ ನನ್ನ ತೊಯ್ಲಿ, ಶ್ರಮಿ ನೀನು ನಿನ್ನ ಶ್ರವಮಾಡಿಕೊಂಡೆ ಮೈಮುರಿಯೆ 
ನನ್ನ ಗೈಸಿ (ಅರಳು. ೧೪೬-೧೨). |ಸಂ. ಶ್ರಮಿನ್‌। 

ಶ್ರಮಿಕ (ನಾ). ಎ ಶ್ರಮಗಾರ : ಇಂದಿಗೆ ಬಂಡವಾಳಗಾರ ಮಧ್ಯಮವರ್ಗವನ್ನು 
ಇದುರಿಸಿ ನಿಂತ ಎಲ್ಲ ವರ್ಗಗಳಲ್ಲಿಯೂ ಕೇವಲ ಶ್ರಮಿಕವರ್ಗವೇ . . . ನಿಜವಾಗಿಯೂ 
ಕ್ರಾಂತಿಕಾರಿಯಾಗಿರುವುದು (ಸುವಾದ. ೯೯); ಮಲೇರಿಯಾ ಬೆಳವಣಿಗೆ, ಶ್ರಮಿಕರ ಸಂಖ್ಯೆ 
ಕಡಿಮೆಯಾದುದು, ಇವೆಲ್ಲ ಸಾಗುವಳಿಯ ಕ್ಷೇತ್ರ ಕಡಿಮೆಯಾಗಲು ಮುಖ್ಯ ಕಾರಣಗಳು 
(ಕರವೀ. ೯). [೫0.) 

ಶ್ರಮಿಸು (ಕ್ರಿ). ೧. ಕಷ್ಟಪಡು ; ದುಡಿ : ಸೇವೆಗೋಸ್ಕರ ಶ್ರಮಿಸುತ್ತಲೇ 
ಇರುವುದರಿಂದ ಪರಮಾತ್ಮನನ್ನನ್ನು ಅಮರನಾಗಿರುವಂತೆ ಹರಸಿದ್ದಾನೆ (ನನದಿ. ೩೯). 
೨. ತಪಸ್ಸುಮಾಡು (7) : ಮೆರೈೆಹ ಸಂಗೀತರಸ ಗರಿಗಣ್ಗಳಡಿಗತಿಯೆ ನಿರುತ 
ನರ್ತನದಿಂ ವಸಂತ ನೃಪಾಲಕನಪುರಿವ ಎನಿಯೋಗದಾಸ್ತಾ; ನಮೆನೆ ಮೆರೆದುದಾ ವನ 
ಶ್ರಮಿಸುವರ ಪಾವನ (ನವಮೋ. ೨೪-೫೨). [ಶ್ರಮ 4* -- ಇಸ್ಕು] | 

ಶ್ರಮೆ (ನಾ). ದಣಿವು ; ಆಂಭಾಸ್ತ : ಸ್ವಾಮಿಯ ಪಾದಗಳ ಮೇಲೆ ಬಿದ್ದು, 


(ಬಂಗಾಹ. ೫೪). 


ಮಲ್ಲನು. . 


35 


ಶ್ರಮೆಯಿಂದಲೂ ಶಿವಈಿ ಅನುಗ್ರಹದಿಂದಲೂ ನಿದ್ರೆಗೈದರು (ಪುರಾವಿ. ೨೨೭); 
ಭ್ರಮೆಯಿದ್ದವಗೆ ಶ್ರಮೆಯಿಲ್ಲ, ಶ್ರಮೆಯಿದ್ದವಗೆ ಭ್ರಮೆಯಿಲ್ಲ (ಗಾದ). (ಸಂ. ಶ್ರಮ) 


ಶ್ರಯ 


1 


ಶ್ರಯ್ಯ (ನಾ). ಆಸರೆ ; ರಕ್ಷಣೆ : ಶಿವಶಿವ ಮಹಾದೇವಾ ಶ್ರಯ (ಸಾಣಾಂ ಮ॥ವನಲು | 
ತಾನೀ ಶಿಶುವ ಕತಿಪಯದಿನವನಾರೈದು ಹರಿಣಾನ್ವಯಕೆ ಶೇರಿಸಿಕೊಡುವುದೇ | 
ಸದ್ದೆರ್ಮವೆನಗೆಂದ (ನಿಬಾಗ. ೫-೫-೨೨). [ಸಂ.) | 

ಶ್ರಯ್ಮ (ನಾ). ೧. ಸಾಗುವಳಿಯಿಂದ ಭೂಮಿಯನ್ನು ಅಭಿವೃದ್ಧಿ ಪಡಿಸುವುದು: | 
ಶ್ರಯ ನಷ್ಟ ಗ ೨... ಬಿರಾಡದಿಂದಲು ಭತ್ತ ಸುಂಕ (ಮ್ಮಆರಿ. ೧೯೩೩. ೨೮-೨೩; 1629). 
೨. ಭೂಮಿಯನ್ನು ಅಭಿವೃದ್ದಿಪಡಿಸಲು ನಿಕೃಷ್ಟ ಭೂಕಂದಾಯದಿಂದ 
ಪ್ರಾರಂಭಿಸಿ ವರ್ಷಂಪ್ರತಿ ಹೆಚ್ಚುತ್ತಾ ಹೋಗಿ ಕೊನೆಯ ಮಟ್ಟಕ್ಕೇರುವ 
ಪ್ರಗತಿಪರ ವಾರ್ಷಿಕ ಕಂದಾಯ (ರಸ್‌ಗ. ॥. ೫೬೨). ೩. ಕಡಮೆ ಕಂದಾಯದ 
ಕರಾರಿನಿಂದ ಮಾಡುವ ಭೂಮಿಯ ಸಾಗುವಳಿ: ಆ ಪ್ರಕಾರಕ್ಕೆ ಶ್ರಯಕ್ಕೆ 
ಮಾಡಿಕೊಂಡಿದ್ದೇನೆ (ಮಹಾವಂ. ॥ ೭೯). (?] 

ಶ್ರಯಣ (ನಾ). ಆಶ್ರಯಿಸುವಿಕೆ ; ಅವಲಂಬನೆ : '`ಶ್ರಾಯಃ, ಶ್ರಯಣಂ - ೨ 
ಆಶ್ರಯಿಸುವಿಕೆ, ಅವಲಂಬಿಸುವಿಕೆ'' (ಸಿದಾಂತ. ೩೫೯). 1ಸಂ.] 

ಶ್ರಯಣೀಯ (ನಾ). ಆಶ್ರಯಿಸಿದವನು; ಆವಲಂಬಿಸಿದವನು : ನಯಶಾಲಿ 
ವತ್ಸಗೋತ್ರಶ್ರಯಣೀಯನನೇಕಸಕಳಶಾಸ್ತ್ರಾರ್ಥವಿನಿಶ್ಚಯಮತಿಕೃತಿಮಾಧವಸೋಮ 
ಯಾಜಿ ಸಲೆ ನೆಗಬ್ಡ0 (ಪಂಪಭಾ. ೧೪-೪೨). ([ಸಂ.] | 

ಶ್ರಯಪಟ್ಟೆ (ನಾ). ಪ್ರಗತಿಪರ ಭೂಕಂದಾಯದ ದಾಖಲಿನ ಪತ್ರ; ಕಂದಾಯದ | 
ಪಟ್ಟೆ, : ಪಾಳುಭೂಮಿ ಸಾಗುವಳಿಮಾಡುತ್ತೇನೆಂದು. . . ದರಖಾಸ್ತು ಮಾಡಿದಲ್ಲಿ ಅದಕ್ಕೆ | 
ಸಜ ಆಮಾಲ ಶಿರಸ್ತೆದಾರರ ರುಜುವಿನಿಂದ ಶ್ರಯಪಟ್ಟೆ ಬೆರೆಮುಕೊಡುವ ಕಾಯಿದ | 

(ಶ್ರಯ್ಮ 3 ಪಟ್ಟೆ) 


ತೆಪ್ಪೀಲು (ಮಹಾವಂ. ॥. ೬೧). 


ಶ್ರಯಸಾಗುವಳಿ (ನಾ). ಕಡಿಮೆ ಕಂದಾಯದ ಕರಾರಿನಿಂದ ಸಾಗುವಳಿ ಮಾಡುವ | 


ಭೂಮಿ : (8. :್ರಯ್ಮ 3. ಸಾಗುವಳಿ] 
ಶ್ರವ, ಸವ್ಯ ನೋ. 
ಶ್ರವ್ಮ "ಸಬ' ನೋ. 


ಶ್ರವೃ (ನಾ). ೧. ಕೇಳುವಿಕೆ; ಆಲಿಸುವಿಕೆ. ೨. ಶ್ರವಣೇಂದ್ರಿಯ; ಕಿವಿ : ಶ್ರವ 


೮೧೬೫ 


ಶ್ರವ್ಯ 


-. ಕೇಳುವುದು: ಶ್ರವಣಮನನವಾ ನಿಧಿಧ್ಯಾಸನವನೆ ತ್ರಿಪುಟಿಭೇದಂಗಳಿಂದಂ ಪುಟ್ಟಿ 
ಜಿಸಿರ್ಪ ಪರೋಕ್ಷದನುಭವಂ (ವೀಶೈಪು ೫-೧೧-೧೧); ಇದುವೆ ಶ್ರವಣವು ಪ್ರಥಮ 
ವಾದುದು ಯಿದುವೆ ತನಗೆಯು ನಿಶ್ಚಯಕೆ ಬರೆ (ಚ್ಹಾನಸಿಂ. ೧೨-೧೭). ೯. [ಜೈನ] 
ಜೈನಸಂನ್ಕಾಸಿ : ಶ್ರವಣರುಗಳಂ ನೋಡಿ ಜೇಡರ ದಾಸಿಯಿಂತೆಂದ (ಬಸಪ. ೫೧-೩೬) ; 
ಜಿನ್ನನೇ ದೈವವಲ್ಲದೆ ಬೇಜ್‌ಯಿಲ್ಲೆನುತ ತನ್ನ ಪುರಜನಕ್ಕೆಲ್ಲ ಶ್ರವಣರನೆ ಭಜಿಸೆಂದು 
ಮುನ್ನ ಡಂಗುರ ಸಾಜ್‌ (ಪ್ರೌಢರಾ. ೧೮-೩೫). ([ಸಂ.] 
ಶ್ರವಣಪಟುತೆ (ನಾ). ಕಿವಿಯ ಗ್ರಹಣಶಕ್ತಿಯ ಚುರುಕುತನ, - ಸೂಕ್ಷತೆ : 
ಕಿವಿಯಂ ಜಿನವರಚರಿತಶ್ರವಣಪಟುತೆ ಪಿಂಗದನ್ನಮಾರ್ಜಿಪೆನಜನಂ (ಚಂದ್ರಪು. ೪-೧೭). 
(ಸಂ. ಶ್ರವಣಪಟುತಾ। 
ಶ್ರವಣಭೂಷಣ (ನಾ). ೧. ಕಿವಿಯ ಆಭರಣ ; ಕರ್ಣಕುಂಡಲ. 
ಪ೨. ಶ್ರವಣನಕ್ಷತ್ರ. ೧, ೨ : ಶ್ರವಣಭೂಪಷಣದಿಂದೆ ಹಸ್ತಾಭರಣದಿಂದೆ ದಿವಿಜಪದ 
ಮೆಸೆವಂತೆ ಕುಂತಳಶ್ರೀಯ ವೈಭವದಿಂದೆ ರಮಣೀಯ ಕಾಂಚೀಪ್ರದೇಶದಿಂ ಭೂಭಾಗ 
ಮೊಪ್ಪುವಂತೆ . . . ವಿಷಯೆ ಕಂಗೊಳಿಸಿರ್ದಳು (ಚೈಮಿಭಾ ೩೧-೧೦). |ಸಂ.) 
ಶ್ರವಣವಿವರ (ನಾ). ಕಿವಿಯ ತೂತು, - ರಂಧ್ರ : ಶ್ರವಣವಿವರದೊಳ್‌ ತಪ್ಪಾಯ 
ಸಮಂ ಪೊಯ್ತಂತೆ ದಾರಕವಿದಾರಣಮುಂ ದಾರಪರಾಭವಮುಂ ತನಗಬಲನೆರ್ದೆ 
| ವಟಲುಮನೊದವಿಸೆ (ಪಂರಾಮಾ. ೯-೪೬ ವ). (ಸಂ.] 
| ಶ್ರವಣಶೂಲ (ನಾ). ೧. ಕಿವಿನೋವು; ಕರ್ಣಶೂಲೆ. ೨. ಕಿವಿಗೆ ಶೂಲದಂತೆ 
ಇರಿಯುವುದು; ಕರ್ಣಕಠೋರವಾದುದು : ಪರಸುವ ಪೌರರ ಪರಕೆಯ ಸರಂ 
ಶ್ರವಣಶೂಲಮಾಗಿ ಕಿವಿಯೊಳ್‌ ಪುಗುವಂತಿ(ರೆ] ಕಿವಿಯಂ ಪುಗೆ ನೆರೆದರಸರ ಮಕ್ಕಳ್‌ 
ವಿರಸರಾದರಾ ಸಂಕಟದೊಳ್‌ (ಶಾಂತಪು ೬-೩). "ಕರ್ಣಶೂಲ' ಪರಾ. (ಸಂ.] 
ಶ್ರವಣಸುಖ (ನಾ). ಕೇಳುವುದಕ್ಕೆ ಹಿತಕರವಾದುದು ; ಆಲಿಸುವುದಕ್ಕೆ 
ಸುಖಕರವಾದುದು : ಭವದಗ್ರಜ ದಿಗ್ವಿಜಯೋತ್ಸವಮಧಿಕಮಹೋತ್ಸವಂ ವಲಂ 
ನಿನಗಾದಂ ಶ್ರವಣಸುಖಮೆಂದೆ ದಿಜ್ಮಾತ್ರವರ್ಣನಂಗೆಯೈನುಂತದೇನೆನ್ನಳವೇ 
(ಆದಿಪು. ೧೪-೫೧). (ಸಂ.) 


5 


10 


15 


(ಪಾಠಾ. ಮ]ದಿಂ ಬಾಳಕ್ಕೆ ಬಾನಲ್ವರಿದ ಕುರುಳ ಕಸ್ತೂರಿಕಾರೇಣುಜಾಳದ್ರವಮಂ |25 | ಶ್ರವಣಾಭರಣ (ನಾ). ೧. ಕಿವಿಯ ಆಭರಣ. ೨. ಶ್ರವಣನಕ್ಷತ್ರದಿಂದ 


ಕಂಡರ್ದಿಕೊಂಡೊಳ್ನನೆಯ ಮೊನೆಯೊಳಾಂ ಬಂದಪೆಂ (ಅರ್ಥನೇ. ೫-೭೩). ([ಸಂ.। | 
ಶ್ರವಣ, ಸವಣ, (ಪಾ). ಅಕ್ಕಸಾಲಿಗನ ಚಿಮ್ಮಟ, - ತಂಡಸ 
ಸವಣ್ಮ : (9. (ಜೇ.ಗಿ ಮಲ. ಚವಣ; ತೆಲು. ಶ್ರಾವಣ, ಸ್ರಾವಣ) 
ಶ್ರವಣ (ನಾ). ೧. ಕೇಳುವಿಕೆ ; ಆಲಿಸುವಿಕೆ : ಅಂತು ನಿಜತನೂಜನ | 
ಮರಣಶ್ರವಣಾಶನಿಘಾತದಿಂ ಕುಳಶೈಲಂ ಕೆಡೆವಂತೆ ಕೆಡೆದು ಮೂರ್ಛಾಗತನಾದ | 
ಧರ್ಮಪುತ್ರನಂ . . . ಮುಂದಿಟ್ಟೊಡಗೊಂಡು ಬೀಡಿಂಗೆ ಪೋದರಾಗಳ್‌ 
(ಪಂಪಭಾ. ೧೧-೧೦೬ ವ) ; ನಾನಾಕುುಪ್ರವಣದಿಂದಧ್ವಶ್ರಮಂಗಳಂ ನೀಗುತಂ 
(ಶ್ರೀರಾಮು. ೩೯-೩೧೭); ಶ್ರವಣದಿಂದ ಮನನ, ಮರಣದಿಂದ ಮುಕ್ತಿ (ಗಾದ). ೨. ಕಿವಿ; 
ಶ್ರವಣೇಂದ್ರಿಯ : ಮಹೋಗ್ರರಿಪುಭೂಭುಜಶ್ರವಣಭೈರವಾಡಂಬರಂ ಗುಹಾ 
ಸಹನಗಹ್ವರೋದರವಿಶೀರ್ಣಮಾದಂದದೇಂ ಮುಹುಃಪ್ರಕಟಮಾದುದಾ ರವಿ 
ತನೂಭವಜ್ಮಾರವಂ (ಪಂಪಭಾ. ೧೨-೧೩೬); ಶಿವಂ ಪ್ರತ್ಮಕ್ಷನಾಗುತಾಗ ಮನದಿಷ್ಟ 
ಬೇಡೆನಲು ಮಾಡಿದಘವನು ಪೇಳಿ ತನಗೆ ಶ್ರವಣದಿ ಕೇಳ್ವೆ ಉಲುಹ ನಿರ್ಮಲಗೆಯ್ತು 
ಅನುನಯದಿ ನಿನ್ನುದರದೊಳಗಿರಿಸಿಕೊಳ್ಳುದೆಂದವನಿಪಂ ಬಿನ್ನೈಸಲು (ಪ್ರೌಢರಾ. ೧೪-೧೬). 
೩. (ಕೇಳುವುದರ ಮೂಲಕ) ಕಲಿಯುವುದು; ಅಧ್ಮಯನಮಾಡುವುದು. 
೪. ಯಜ್ಞಭೇದಗಳಲ್ಲಿ ಒಂದು. ೫. ಒಳ್ಳೆಯ ಗಾಯನ ;ಸುಮಧುರಸಂಗೀತ. 
೬. ಮೂಗು; ನಾಸಿಕ. ೭. [ಜ್ಕೋತಿ) ಇಪ್ಪತ್ತೇಳು ನಕ್ಷತ್ರಗಳಲ್ಲಿ 
ಇಪ್ಪತ್ತೆರಡನೆಯ ನಕ್ಷತ್ರ : ಶ್ರವಣಂ ಧನಿಷ್ಠೆ ರೋಹಿಣಿ (ಲೋಕೋಪ. ೪-೮೩): ಅಶ್ವಿನಿ 
ಭರಣಿ. . . ಶ್ರವಣ ಧನಿಷ್ಠೆ ಶತವಿಶಾಖೆ ಪೂರ್ವಾಭಾದ್ರಪದೆ ಉತ್ತರಾಭಾದ್ರಪದೆ 
ರೇವತಿಗಳೆಂಬಿಪ್ಪತ್ತೇಳು ನಕ್ಷತ್ರಂಗಳು೦ (ಎವೇಕ. ೨೫೮) ; '"ಅಧ್ವರಭೇದ ನಾಸಿಕಂ 
ಪಾಡುವ ಗಾನ ಕರ್ಣ ಭಗಣಾದಿಗಳುಂ ಶ್ರವಣಾಭಿಧಾನಮುಂ'' (ನಾನಾರ. ೫.೧). 
೮. [ವೇದಾಂತ] ಗುರುಮುಖದಿಂದ ವೇದಾಂತದ ನುಡಿಗಳನ್ನು ಆಲಿಸುವುದು, 


2: (6). 


ಕೂಡಿದುದು. ೧, ೨ : ಮಲಯಮೇಖಲೆಯಂತೆ ಚಂದನಪಲ್ಲವಾವತಂಸೆಯುಂ 

1 ನಕ್ಷತ್ರಮಾಲೆಯಂತೆ ಚಿತ್ರಾಶ್ಲೇಷಶ್ರವಣಾಭರಣಭೂಷಿತೆಯುಂ (ಕಾದಂಪೂ. ೪೯). 1ಸಂ.) 

|ಶ್ರವಸಾಮಯ (ನಾ). ಕಿವಿಯ ರೋಗ ; ಕರ್ಣವ್ಯಾಧಿ : ಶ್ರವಣಾಮಯಮುಂ 
ನಿಜಭೃತ್ಕವೈರಮುಂ ಪಾಪಕರ್ಮವಿರಸತೆಯುಂ . . . ಸಮನಿಸುಗುಂ ಸುರೇಜ್ಮನವ 
ರೋಹಿಣಿಯೊಳ್‌ (ಚಾತತಿ. ೯-೨೬). ([ಸಂ.) 

ಶ್ರವಣೀಯೆ (ನಾ). ಶ್ರವಣಸುಖವನ್ನುಂಟುಮಾಡುವವಳು : ಇವರಪ್ಪೊಡೆ 
ವಿದ್ಕಾದೇವತಾತ್ಮಿಕೆಯರ್‌ ಶ್ರವಣೀಯೆಯರಲ್ಲದನುಭವನೀಯೆಯರಲ್ಲರ್‌ 
(ಶಾಚಿಪು. ೨ -ಆ೧ ವು. (ಸಂ. ಶ್ರವಣೀಯಾ] 

ಶ್ರವಣೇಂದ್ರಿಯ (ನಾ). ಶಬ್ದವನ್ನು ಗ್ರಹಿಸುವ ಅಂಗ; ಕಿವಿ : ಶ್ರವಣೇಂದ್ರಿಯ 

35| ವಿಷಯದಿಂದೆ ಎರಳೆ ಕೆಡುವುದು ಬೇಟೆಗಾಅನ ಸರಳಿನಲಿ (ಅಖಂಡೇ. ೭-೪). ಸಂ.) 

ಶ್ರವಿಷ್ಠೆ (ನಾ). [ಜ್ಯೋತಿ] ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಇಪ್ಪತ್ತೆರಡನೆಯ 
ನಕ್ಷತ್ರ; ಧನಿಷ್ಠೆ : ""ಧನಿಷ್ಟಾ,, ಶ್ರವಿಷ್ಠಾ - ಈ ೨ ಧನಿಷ್ಠೆ'' (ಹಲಾಯು. ೧೦-೫೧). 

[ಸಂ. ಶ್ರವಿಷ್ಠಾ) 

ಶ್ರವ್ಯ (ಗು). ೧. ಕಿವಿಗೆ ಬೀಳುವ: ಕೇಳುವ. ೨. ಕೇಳಲು ಅರ್ಹವಾದ; 
ಇಂಪಾದ. (ನಾ). ೩. ಕೇಳಲು ಯೋಗ್ಯವಾದುದು; ಕಿವಿಗೆ ಇಂಪಾದುದು: 
ವಿಚಾರಕ್ಷಮಮುಚಿತಪದಂ ಶ್ರವ್ಯಮವ್ಕಾಕುಲಂ ವ್ಯಾಪ್ತದಿಗಂತಂ ಕಾವ್ಯಮೆಂದನ್ನಿತಸುಕವಿ 
ಜನಂ ಮೆಚ್ಚ ನಿಚ್ಚಂ (ಆನಿಪು ೧-೨೬); ಪರ್ವತದಿಂದ ಹೊಮ್ಮುವ ಆನಂದದ ಬುಗ್ಗೆಯಂತೆ 
ನಮ್ಮ ಈ ಹಾಡುಗಳು ಬೃಹಸ್ಪತಿಗೆ ಶ್ರವ್ಯವಾಗಿವೆ (ಭಾವಗೀ. ೧೧೧). ೪. [ಕಾವೃಮಾ) 
ಕಾವ್ಯದ ಎರಡು ಭೇದಗಳಲ್ಲಿ ಒಂದು; ಕೇಳಲು ಹಿತವಾದ ಕಾವ : 
ನಾಂದೀವಿಧಿಯಂ ನಿರ್ವರ್ತಿಸಿ ದೃಶ್ಶ ಶ್ರವ್ಯ ದೃಢಮಾತ್ರಾದಿ ಪ್ರಯೋಗಂಗಳೊಳಂ 
ನಾನಾವಿಧವಾದ್ಕಂಗಳೊಳಮಾಂಗಿಕಾಭಿನಯಂಗಳೊಳಮೆಸೆಯೆ (ಆದಿಪು. ೭-೧೧೫ ವ); 


30 


40 


45 


ಶ್ರವೈಕಾವ್ಯ 


*ಶ್ರವ್ಯ'ವೆಂದರೆ ಕೇಳುವುದಕ್ಕೆ ಅನುಕೂಲವಾದವುಗಳು. ಮಹಾಕಾವ್ಯ, ಖಂಡಕಾವ್ಯ, ಕಥೆ 
ಮುಂತಾದ ಗ್ರಂಥಗಳೆಲ್ಲಾ ಈ ಪಂಗಡಕ್ಕೆ ಸೇರುತ್ತವೆ (ಕೈಷಿಡ. ೧೮೧). "ದೃಶ್ಯ' ಪರಾ. 
[ಸಂ.| 

ಶ್ರವ್ಯಕಾವ್ಯ (ನಾ). ಕೇಳಲು ಹಿತವಾದ ಕಾವ್ಕ: ದೃಶ್ಯಕಾವ್ಯ ಶ್ರವ್ಯಕಾವ್ಮಗಳೆರಡಕ್ಕೂ 
ತಿರುಳು ಒಂದೇ (ಭಾರಮಾ. ೭). ([ಸಂ.) 

ಶ್ರಷ್ಯೋಪಕರಣ (ನಾ). ಕೇಳಲು ಸಹಾಯಕವಾದ ಉಪಕರಣ, - ಸಾಧನ : 
ವಿವಿಧರೀತಿಯಲ್ಲಿ ಪಾಠೋಪಕರಣಗಳಾಗಿ ಬಳಕೆಗೆ ಬರುತ್ತಿವೆ. ಅವನ್ನು ಪ್ರದರ್ಶಿಸಲು 
ಅನುಕೂಲಿಸುವ ದೃಶ್ಯ ಮತ್ತು ಶ್ರಮ್ಮೋಪಕರಣಗಳೂ ಪ್ರಚಾರಕ್ಕೆ ಬರುತ್ತಿವೆ | 
(ಶಿಕ್ಷದ. ೨೯೦). (ಸಂ.) 

ಶ್ರಾಂತ (ಗು). ೧. ದಣಿದ; ಆಯಾಸಗೊಂಡ. ೨. ಶಾಂತವಾದ; ನೆಮ್ಮದಿಯ. 
೩. ವಿಶ್ರಮಿಸಿಕೊಳ್ಳುತ್ತಿರುವ : ವಿದಿತ ಪ್ರತ್ಮಕ್ಷನಾಶಾಕರಿನಿಕಟತಟಶ್ರಾಂತದಾನಂ 
ಭರಂಗೆಯ್ದಿದಿರೊಳ್‌ ವಿಕ್ರಾಂತತುಂಗಂ ಹರಿಗನಿರೆ (ಪಂಪಭಾ. ೬-೭೭). (ನಾ). 
೪. ದಣಿದುದು ; ಆಯಾಸಗೊಂಡುದು ರಾಯನಿಂದುಮೊದಲಿನ 
ಉತ್ಸಾಹಮೂರ್ತಿಯಲ್ಲ, ಉಲ್ಲಾಸಮೂರ್ತಿಯಲ್ಲ. ಮನಸ್ಸು ಚಿಂತಾಕುಲ, ದೇಹ | 
ಶ್ರಾಂತ (ಅಳೌಕ. ೬೩). ೫. ಬಳಲಿದವನು ; ಆಯಾಸಗೊಂಡವನು : ಆ ವನಾಂತ | 15 
ರಾಳ ಮಧ್ಯಸ್ಥಿತವಿಶಾಳವಟವಿಟಪಿಯನೆಯ್ತಂದದಜ ಕೆಲಗಯ್ವರುಮನಿಲೌಪಿ . . . 
ಪರಿಶ್ರಮಶ್ರಾಂತರ್‌ ನಿದ್ರಾ[ಭ]ರಪರವಶರಾಗಿರೆ (ಪಂಪಭಾ. ೩ -೧೦ವ); ದಿನವೆಲ್ಲಾ ದುಡಿದು | 
ತಾವು ಶ್ರಾಂತರಾಗಿದ್ದೀರಿ (ಸಣ್ಣಕ. ೮-೬). ೬. ಶಾಂತನಾದವನು ; ಉದ್ವೇಗ | 
ವಿಲ್ಲದವನು : ಕುಂತೀಸುತ ಭೀಮಗದಾಭ್ರಾಂತಂ ಜಂಘಾವೃಪೇತನುಣ್ಮುವ ರಕ್ತಾತ್ಮಂತ 
ಪ್ರವಾಹಸಹಿತ ಶ್ರಾಂತಂಯೋಗಿಯ ಮುನಿವೊಲಿರ್ದನಾ ಕುರುರಾಜಂ (ಗದಾಯು. ೯ -೧೮). 
೭. ಇಂದ್ರಿಯನಿಗ್ರಹವುಳ್ಳವನು; ಮುನಿ: "“ಇಂದ್ರಿಯದೃಢನು ಶಾಂತಂ 
ಶ್ರಾಂತನೆನಿಸಿಕ್ಕು'' (ಮಂಗರಾ. ೭೪-೪). ಆ. ಹಸಿದವನು; ಕ್ಷುಧಿತ : *ಕ್ಸುತ್ವಾನ್‌. 
ಬುಭುಕ್ತಿತಃ, ಶ್ರಾಂತಃ, ಜಿಘತ್ತುಃ ಕ್ಷುಧಿತಃ - ಈ ೫ ಹಸಿದಾತಂ'' (ಹಲಾಯು. ೫೯-೨೦೫). 
೯. [ನಾಟ್ಕ] ದಣಿವನ್ನು ತೋರುವ ಅಭಿನಯ; ॥ "“ದೃಷಿಯನ್ನು ಬಹಳ 
ದೂರ ಪ್ರಸರಿಸದೆ ಸ್ವಲ್ಪ ಮೇಲುದೃಷ್ಟಿಮಾಡಿ ರೆಪ್ಪೆಯ ರೋಮಗಳನ್ನು 
ಸೇರಿಸಿ ಕರೀಗುಡ್ಡೆ ಬೀಳುವುದೋ ಎನ್ನುವಂತೆ ಕಡೆಗಣ್ಣಿನಿಂದ ನೋಡುವುದು'' 
(ಲಾಸ್ಕರಂ. ೨೬೯ ಗದ್ಮಾನುವಾದ) ₹ ಕಡುದೂರಂ ಪರಿಯದೆ ಮೇಲೊಡರ್ಚಿದ!ರೆ] 
ನೋಟದಿಂದೆ ಮೆಲ್ಲನೆ ಪಕ್ಷುಮನೊಡಗೂಡಿಯಾಲಿಬೀಳ್ವೆಮೊಲಿಡುಕಿಲ್‌ದಾ 
ನೋಟಮದುವೆ ಶ್ರಾಂತಮೆನಿಕ್ಕುಂ (ಲಾಸ್ಮರಂ. ೩-೨೮). ([ಸಂ.] 

ಶ್ರಾಂತಿ (ನಾ). ಬಳಲಿಕೆ; ಆಯಾಸ : ಶ್ರಾಂತಿಯುಂ ಘನಮಾದತ್ತು ತುರಂಗಮಕ್ಕ [30 
ದಅೌನಾಂ ನೀರ್ದಾಣಮಂ ನೋಡಿ ಮೆಲ್ಲನೆ ಸಾರ್ದಲ್ಲಿ ಬಬಲೈಯಂ ಕಳೆದು ಪೋಪೆಂ 
(ಕಾಡಂಪೂ. ೬೨೯) ; ಶಿಖರಶಾಖೆಯ ನೆಟಲಿಂ ಮಸುಳಿಸಿ ಖಚರಶ್ರಾಂತಿ [ಪಾಠಾಂ. ಶ್ರುತಿ] | | 
ಯನೆಸೆದುದು ಭುವನೈಕಿಭವನದಂತಾ ಭೂಜಂ (ಜಗವ ೪೬); ಘನಶ್ಯಾಮ, | | 
ರಾಧೇಶ್ಕಾಮ ಎಂದು ಕರೆದು ನಾವು ಸ್ವಲ್ಪಹೊತ್ತು ಶ್ರಾಂತಿಯನ್ನು | 
ಕಳೆದುಕೊಳ್ಳುತ್ತೇವೆ (ಈಜಕೆ. ೧೨೪). [ಸಂ.1 

ಶ್ರಾಣ (ಗು). ೧. ಕುದಿಸಿದ. ೨. ಬೇಯಿಸಿದ. ೩. ಒದ್ದೆಯಾದ; ತೇವವಾದ. 

[ಸಂ.] 

ಶ್ರಾಣೆ (ನಾ). ಅನ್ನದ ಗಂಜಿ : ""ಯವಾಗೂ;, ಉಷ್ಲಿಕಾ, ಶ್ರಾಣಾ (ಶ್ರೋಣಾ), ತರಳಾ.. 
ಎಲೇಪಿಕಾ - ಈ ೫ ಗಂಜಿ '' (ಹಲಾಯು. ೫೩-೧೭೫). ಸಂ. ಶ್ರಾಣಾ) 

ಶ್ರಾದ್ಧ (ಗು). ೧. ನಂಬಿಕೆಯುಳ್ಳ; ನಿಷ್ಠೆಯುಳ್ಳ. (ನಾ). ೨. (ಮೃತರಾದ | ಇ 
ಪಿತೃಗಳ. ಆತ್ಮತೃಪ್ತಿಗಾಗಿ) ಶ್ರದ್ಧಾಪೂರ್ವಕವಾಗಿ ಆಚರಿಸುವ ಕರ್ಮ : 
ಮತ್ತೊರ್ಮೆ ಜಾಲದೊಳ್ಳಿಕ್ಕತ್ತೆಯಾಗಿರ್ದ ಮಾನದಂ ಶ್ರಾದ್ದಕ್ಕತ್ಕುತ್ತಮಲೋಹಿತ 
ಮತ್ತುಮುಮುತ್ತಮಮೆಂದೊಂದು ಕಡೆಯನಡಿಸಿದನರಸಂ (ಯಶೋಚ. ೩-೫೦); ಚಂಡಿ 
ಪೇಳಿದವೊಲಾ ಶ್ರಾದ್ವಮಂ ಮಾಡಿ (ಚೈಮಭಾ. ೧೦-೩೦). [ಸಂ.1 

ಶ್ರಾದ್ಧದೇವ (ನಾ). ಪಿತೃಗಳ ಒಡೆಯ; ಯಮ : ಭೂವರನೆ ನಿನ್ನ ಕೊಂಡೊಯ್ದೆನೆ | 45 
ನಲಾ ಶ್ರಾದ್ಧದೇವನೊಳು ಮರಳಿ ರಾಜಶ್ವೇತನಾಡಿದಂ (ವೀಶೈಪು. ೨-೫-೧೬). [ಸಂ.] 


20 


25 


ನಮ 
ನಮ್ಮು 


೮೧೬೬ 


ಶ್ರಾವಕಿ 

ಶ್ರಾದ್ಧಭೋಕ್ತೃ (ನಾ). ಶ್ರಾದ್ಧದ ಅನ್ನವನ್ನು ತಿನ್ನುವವನು. ಸು.) 

ಶ್ರಾಪ "ಸಾಪ' ನೋ. 

ಶ್ರಾಪಿಸು "ಸಾಪಿಸು' ನೋ. 

ಶ್ರಾಯ (ನಾ). ೧. ಆಸರೆ;ಆಶ್ರಯ. ೨. ಆಶ್ರಯಿಸುವುದು; ಅವಲಂಬಿಸುವುದು: 
""ಶ್ರಾಯಃ, ಶ್ರಯಣಂ - ೨ ಆಶ್ರಯಿಸುವಿಕೆ'' (ಸಿದ್ಧಾಂತಿ. ೩೫೯). ೩. ಸುಬಿಕ್ಷದ ಕಾಲ; 
ಏಳಿಗೆಯ ಸೆಮಯ : ಸಮನಾದ ಶ್ರಾಯ ಬಂದಾಗ, ಅಲ್ಲಿ ನಿಲ್ಲುವುದಕ್ಕೂ ಜನರು 
ಬಂದು ಕಿಕ್ಕಿರಿಯುತ್ತಾರೆ (ನಂಬನಾ. ೧) ; ಮಿಡಿಯ ಶ್ರಾಯ ಕಳೆಯಿತು;ಗೊರಟು ಮೂಡಿದ್ದರೆ 
ನನ್ನನ್ನು ಮಾತ್ರ ದೂರಬಾರದು (ಸೃಪ್ನಹೊ. ೪೮). [ಸ0.) 

ಶ್ರಾವಕ (ನಾ). ೧. ಕೇಳುವವನು; ಆಲಿಸುವವನು : ಗಾಯಕಗಣಕಂಠರವಂ 
ಶ್ರಾವಕೆಮಧುರಸ್ಸಿಗ್ದ ಮೆಸೆದುದಾಸ್ಥಾಯಿಕೆಯೊಳ್‌ (ಆಜಪು. ೫-೧೧); ಸಂಪನ್ನಸಂಗೀತಗಾರರು 
ಶ್ರಾವಕರಿಗೆ ವಾಗ್ಲ್ಗೇಯಕಾರರ ಹೃದಯವನ್ನು ಕೊಂಚವಾದರೂ ಬಿಚ್ಚಿ ತೋರಿದ್ದಾರೆನ್ನ 
ಬಹುದು (ಸಂಗೀತ. ೧). ೨. ವಿದ್ಯಾರ್ಥಿ; ಶಿಷ್ಠ. ೩. [ಚೈನ] ಐದು ಅಣುವ್ರತ,. 
ಮೂರುಗುಣವ್ರತ ಮತ್ತು ನಾಲ್ಕು ಶಿಕ್ಲಾವ್ರತಗಳನ್ನು ಪಾಲಿಸುವವನು; 
ಗೃಹಸ್ತ: ಗೃಹೀತೋಪಾಸಕವ್ರತಂ ಶ್ರುತಕೀರ್ತಿಯೆಂಬಂ ಶ್ರಾವಕಾಗ್ರಣಿಯಾದಂ 
(ಅಬಿಪು ೧೦-೬೬ ವ): ಅಹಿಂಸಾಪರಮೋಧರ್ಮ ಎಂಬ ಶ್ರಾವಕರ ನಾನಾರನೂ ಕಾಣೆ 
(ಅವಚಂ. ೧೭೦-೭೬೪); ಪರಮಶ್ರಾವಕನಮಳಂ ಧರಣಿಯೊಳೀ ಶಿವೆಯನಾಯಕಂ 
ವಿಭುವೆಸೆದಂ (ಎಕ. ॥. ೩೨೭-೪೬: 1181). (ಸಂ. 

ಶ್ರಾವಕತನ (ನಾ). [ಜೈನ] ಗೃಹಸ್ಹಧರ್ಮವನ್ನು ಅನುಸರಿಸುವಿಕೆ : ವಿನಯದಿ 
ನವಳ ಶ್ರಾವಕತನಮಂ ಲೇಸಾಗಿ ಕಿಡಿಸಿ ತಿಳಿಪಿ ಬಟ್‌ಕ್ಕಾ ವನಿತೆಯನೇಗೆಯ್ತುಂ . . . 
ಧರ್ಮದೊಳ್ಳತ್ತಿಸುವೆಂ (ಧರ್ಮಾಮ್ಯ. ೪-೧೯೪). [ಶ್ರಾವಕ + — ತನ] 

ಶ್ರಾವಕತ್ವ (ನಾ) ವ ಶ್ರಾವಕತನ : ಪ್ರಭಾವತೀಮಹಾದೇವಿಯ ಶ್ರಾವಕತ್ವಮಂ 
ಕಿಡಿಸುವ ಉಪಾಯಮಂ ಚಿಂತಿಸಿ ತನ್ನೊಳಿಂತೆಂದಳ್‌ (ಧರ್ಮುಮೃ. ೪ ೨೦೧). [ಸಂ.] 

ಶ್ರಾವಕಧರ್ಮ (ನಾ). [ಜೈನ] ಶ್ರಾವಕರ ಮತ; ಜೈನಧರ್ಮ : ಜನವರ್ಮನುಂ 
ಪಲವುಂ ಜಿನಾಲಯಂಗಳಂ ಮಾಡಿಸಿ ದಾನ ಪೂಜೆ ಶಿಲೋಪವಾಸಮೆಂದಿಂತು 
ಚತುರ್ವಿಧಮಪ್ಪ ಶ್ರಾವಕಧರ್ಮದೊಳಗ್ಗಳನಾಗಿ (ವಡ್ತಾರಾ. ೬೪-೩); ಶ್ರಾವಕ ಧರ್ಮದೊಳ್‌ 
ಮೊರೆಯೆನಲ್‌ ಪೆಆರಿಲ್ಲೆನೆ ಸಂದ ರೇವತೀ ಶ್ರಾವಕಿ ತಾನೆ ಸಜ್ಜನಿಕೆಯೊಳ್‌ ಜನಕಾತ್ಮಜೆ 
ತಾನೆ... ಎಂದು ಭವ್ಕಾವಳಿ ಮೆಚ್ಚಿ ಬಣ್ಣಿಪುದು (ಅಜಿವು ೧: ೫೩); ಜೈನಆಚಾರಶಾಸ್ತ್ರದಲ್ಲಿ 
ಶ್ರಾವಕಧರ್ಮ, ಮುನಿಧರ್ಮಗಳಿರಡರ ವಿವರವೂ ಇದೆ (ಜೈನಪ. ೪೫೭). 1ಸಂ.] 

ಶ್ರಾವಕಬ್ರತ (ನಾ). [ಜೈನ] ಶ್ರಾವಕರು ಪಾಲಿಸಬೇಕಾದ (ಐದು ಅಣುವ್ರತ, 
ಮೂರು ಗುಣವ್ರತ ಮತ್ತು ನಾಲ್ಕು ಶಿಕ್ಷಾವ್ರತಗಳೆಂಬ ಹನ್ನೆರಡು) ವ್ರತಗಳು: 
ತನ್ನಂ ತಾನೆ ಪಬೌದು ನಿಂದಿಸಿ ಪಾಪಕ್ಕಂಬಿ ಅಣುವ್ರತಂ ಮೊದಲಾಗೊಡೆಯ ಶ್ರಾವಕ 
ಬ್ರತಂಗಳಂ ಕೈಕೊಂಡು (ಎಡ್ದಾರಾ. ೧೧-೩೦). [ಇ ಸಂ. ಶ್ರಾವಕವ್ರತ] 

ಶ್ರಾವಕಮಾನಿ (ನಾ). ಶ್ರಾವಕನೆಂದು ಗೌರವಹೊಂದುವವನು, - ಮನ್ನಣೆ 

ಪಡೆಯುವವನು : ಶ್ರಾವಕಮಾನಿಗಳನನೇಕವಿಧದಿನುಪಜೀವಿಪರಜ್ಞಾನಿಗಳ ಬುದ್ಧಿ 

ಪೌರುಷಹೀನಮಜೀವಕೃತಂ ಬೃಹಸ್ಪತಿಮತದೊಳ್‌ (ಶಾಂತಿ ೮ ೧೩೧). 


(ಸಂ. ಶ್ರಾವಕಮಾನಿನ್‌] 
ಶ್ರಾವಕವ್ರತ (ನಾ). = ಶ್ರಾವಕಬ್ರತ : ಸಕಲಶ್ರಾವಕವ್ರತಾರೋಪಣಪವಿತ್ರನಾಗಿ 
ಧರ್ಮಕಥಾಪ್ರಸಂಗದೊಳಂ ಲಬ್ಬಪ್ರಸ್ತಾವನವರೊಳಾದಿತ್ಕಗಶಿಗಳಂ ಮನ್ನಿಸಿ 


(ಆಬಪು. ೨-೩೩ ವ) ; ಪರಮಶ್ರಾವಕವ್ರತಪ್ರಾಸಾದಕ್ಕಧಿಷ್ಠಾನೆಸೋಪಾನಪಂಕ್ತಿಗಳಾಗಿ 
ನೆಗಟ್ಟೆವೆತ್ತ ವಿಮಳಾಣುಬ್ರತಪಂಚಕಮುಂ (ಸುಕುಮಾ. ೫-೪೧ ವ). [ಸಂ] 

ಶ್ರಾವಕಾಚಾರ (ನಾ). [ಜೈನ] ಶ್ರಾವಕವ್ರತದ ಆಚರಣೆ : ಇಂತೀ ಸಮಾಚೀನ 
ಶ್ರಾವಕಾಚಾರಂಗಳಂ ನಿರತಿಚಾರಮಾಗೆ ತಾಳ್ವಿದ ದೇಶವಿರತಂಗಿಚ್ಛೆ ವಾರ್ತೆ . . . 
ತಪಮೆಂದಾರ್ಯಕರ್ಮಮಾಜುತೆಅನಕ್ಕು೦ (ಸುಕುಮಾ. ೬-೨೫ ವ). [ಸೆಂ.) 

ಶ್ರಾವಕಿ (ನಾ). ೧. ಕೇಳುವವಳು; ಆಲಿಸುವವಳು. ೨. [ಜೈನ] ಶ್ರಾವಕವ್ರತ 
ವನ್ನಾಚರಿಸುವವಳು : ಅರ್ಹದ್ದಾಸಿಯರ್ಮೊದಲಾಗಿ ನಾಲ್ಕು ಲಕ್ಕೆಶ್ರಾವಕಿಯರುಂ 
(ಚಾವೂಪು. ೨೪೬); ಶ್ರಾವಕಧರ್ಮದೊಳ್‌ ದೊರೆಯೆನಲ್‌ ಪೆಜರಿಲ್ಲೆನೆ ಸಂದ ರೇವತೀ 


ಶ್ರಾವಣ 


ಶ್ರಾವಕಿ ತಾನೆ ಸಜ್ಜನಿಕೆಯೊಳ್‌ ಜನಕಾತ್ಮಚೆ ತಾನೆಶೀಲದೊಳ್‌ ದೇವಕಿ ತಾನೆ . . . | | 
ಎಂದು ಭವ್ಮಾವಳಿ ಮೆಚ್ಚಿ ಬಣ್ಣಿಪುದು (ಅಜಿಪು. ೧-೫೩) ; ಪಂಗುಶ್ರೀಯೆಂಬ | 
ಶ್ರಾವಕಿಯಕ್ಕುಂ (ಶ್ರಾವಕಾ ೧೭). [ಶ್ರಾವಕ + - ಣ್ಲ 
ಶ್ರಾವಣ (ಗು). ೧. ಕೇಳುವುದಕ್ಕೆ ಸಂಬಂಧಿಸಿದ. ೨. ಶ್ರವಣನಕ್ಷತ್ರದಲ್ಲಿ 
ಜನಿಸಿದ. (ನಾ). ೩. ಕಿವಿಗೆ ಕೇಳುವಂತಹುದು : ವ್ಯವಹರಿಪುವೆರಡುರೂಪಿಂದವಕ್ಕರಂ | 5 
ಶ್ರಾವಣಂ ಸ್ವನೈಕಾಕಾರಂ ವಿವಿಧಾಕಾರಂ ಲಿಪಿಭೇದ ವೃತ್ತಿಯಿಂ ಚಾಕ್ಷುಷಂ ಪುರಾತನ 
ಮತದಿಂ (ಮವ. ೩). ೪. ಚಾಂದ್ರಮಾಸದ ಐದನೆಯ ತಿಂಗಳು; ಶ್ರವಣ | 
ನಕ್ಷತ್ರದಿಂದ ಕೂಡಿದ ಹುಣ್ಣಿಮೆಯುಳ್ಳ ಮಾಸ : ಶ್ರಾವಣಬಹುಳಪಕ್ಷದಶಮಿ | | 
ಜೀವವಾರದೊಳಾದಿವೃಷಭೇಂದ್ರಾವತಾರದ ಬಸವಚರಿತೆ ಸಮಾಪ್ತವಾಯಿತು | 
(ಬಸಪು. ೬೧-೯೨) ; ಬಳಿಕಾ ಮಾಸವೇ ಚೈತ್ರ ವೈಶಾಖಆಷಾಡ ಶ್ರಾವಣ ಭಾದ್ರಪದ ಆಶ್ವೀಜ | 10 
ಕಾರ್ತಿಕ ಮಾರ್ಗಶಿರ ಪುಷ್ಕ ಮಾಘ ಪಾಲ್ಗುನಮೆಂದು ಹನ್ನೆರಡು ತೆಅನಾಗಿಹುದು _ 


(ವಿವೇಕ. ೨೧). ೫. ಶ್ರಾವಣಮಾಸದ ಹುಣ್ಣಿಮೆ. ೬. ಮುಂಗಾರು ಮಳೆಗಾಲ: 
ಶ್ರಾವಣಾ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಶ್ರಾವಣಾ ಬಂತು 
(ಕೃಷ್ಣಾಕು. ೩೪-೧) ; ಬೇಸಗೆ ಬಣಬಣ, ಚಳಿಗೋ ಒಣಒಣ. ಶ್ರಾವಣ ತಣ್ಣಗೆ ನಡುವೆ 
(ಸಂ.) 
ಶ್ರಾವಣಮಾಸ (ನಾ). ಎ ಶ್ರಾವಣ ೪ : ಶ್ರಾವಣಮಾಸದ ಚವತಿಯ ಉಪವಾಸ 
ಹಾವನು ಮನೆಯಲಿ ತಂದಿಟ್ಟುಕೊಂಡು . . . ಮಣ್ಣುಹುತ್ತಿಗೆ ಹಾಲನೆಚೆದೆಯೆ ಮೂಳಿ 
(ಪುರಂದ. ಧಾ. ೫-೧೨೭-೫). ([ಸಂ.] 
ಶ್ರಾವಣಿ (ಗು). ೧. ಕೇಳುವಂತೆ ಮಾಡುವ. (ನಾ). ೨. ಶ್ರವಣನಕ್ಷತ್ರದಿಂದ 
ಕೂಡಿದ ಶ್ರಾವಣಮಾಸದ ಹುಣ್ಣಿಮೆಯ ದಿನ ; ಹೊಸ ಯಜ್ಞೋಪ |20 
ವೀತವನ್ನು ಧರಿಸುವ ಅಂದಿನ ಸಮಾರಂಭ; ಉಪಾಕರ್ಮ; ನೂಲ ಹುಣ್ಣಿಮೆ: 
ಶ್ರಾವಣಿಯಾದ್ದರಿಂದ ನಾವು ಹೋದಾಗ ಸುಮಾರು ೫೦೦ ಜನ ವಟುಗಳು ಅಗ್ನಿಕಾರ್ಯ 
ಮಾಡುತ್ತಿದ್ದರು (ಏಲ್ಲಿಪ. ೫೬); ಶ್ರಾವಣಿಯ ದಿನ . . . ಜನಿವಾರವನ್ನು ಹಾಕಿಕೊಂಡ | 
ನೆನಪು ಅವನಿಗಾಯಿತು (ಕವಲು. ೩೭). [ಸಂ. ಶ್ರಾವಣೀ। | 
| 


(ನಲಮು, ೧೦-೧೪). 15 


ಶ್ರಾವಣಿಕ (ನಾ). ಎ ಶ್ರಾವಣ ೪ : “ಶ್ರಾವಣ: ನಭಾ: ಶ್ರಾವಣಿಕ: - ೩ ಶ್ರಾವಣ 
ಮಾಸದ ಹೆಸರುಗಳು'' (ಸಿದ್ಧಾಂತಿ.೪೦). (ಸಂ.] 

ಶ್ರಾವಿಕೆ (ನಾ). ಎ ಶ್ರಾವಕಿ ೨ : ಮುನಿನಾಥರ್‌ ಕಲ್ಪಕಾಂತಾಜನತತಿಗಣಿನೀ ಶ್ರಾವಿಕಾ | 
ಸಂಕುಲಂ . . . ಸಿಂಹಾದಿ ತಿರ್ಯಕ್‌ ಸಮೂಹಂ ಎಂಬೀ ದ್ವಾದಶಗಣಂಗಳಿರ್ಕುಂ | 

(ಆದಿಪು. ೧೦-೩೩); ಮೂವತ್ತಾರುಸಾವಿರ ಶ್ರಾವಿಕೆಯರು ಚೈನದಧರ್ಮವನ್ನು 

ಪ್ರಸಾರಮಾಡಿದರೆಂಬ ಪ್ರಶೀಶಿಯಿದೆ (ರಕ. ೧೦). [ಸಂ. ಶ್ರಾವಿಕಾ] | 

ಶ್ರಾವಿತ (ಗು). ೧. ಕೇಳುವಂತೆ ಮಾಡಿದ. (ನಾ). ೨. ಕೇಳುವಂತೆ ಮಾಡಿದುದು. 
`ರಾಜಶ್ರಾವಿತ' ಪರಾ. (ಸಂ; 

ಶ್ರಾವೆ, ಸರವೈ, ಸ್ರಾವೆ (ನಾ). ೧. ಅಗಲವಾಗಿರುವ (ಮಣ್ಣಿನ) ಪಾತ್ರೆ ; 
ಶರಾವೆ ವರ್ಧಮಾನ: ಶರಾವಃ - ಈ ೩ ಶ್ರಾವ'' | 
(ಹಲಾಯು. ೨-೧೬೦) ; ತಮತಮಗೆ ಭಕ್ತರು ತೀವಿ ಪೊಂಗಳಸಂಗಳೊಳು ತತ್‌ 
ಶ್ರಾ (ಪಾಕಾಂ. ನಾ|ವೆಗಳೊಳುಂ ಪೊನ್ನ ತಂಬುಗೆಗಳೊಳು ಮೊಗೆಮೊಗೆದು ತಂದು... 
ಲಿಂಗಾರ್ಪಿತಂಗಳೆನೊಂದಿಸುತ ಕೈಕೊಳುತ (ಬಸಪು ೫೪-೬೮). ೨. (ಮಣ್ಣಿನ) ಮುಚ್ಚುಳ, | 
- ತಟ್ಟೆ : ಒಂದು ಮಡಿಕೆಗೆ ಕೆಳಗೆ ನಾಲ್ಕು ಸಣ್ಣ ರಂಧ್ರಗಳನ್ನು ಮಾಡಿ ಅವುಗಳಿಗೆ ; 
ಕಡ್ಡಿಗಳನ್ನು ಸಿಕ್ಕಿಸಿ ಒಳಗೆ ಈ ಒಣಗಿದ ದ್ರವ್ಯಗಳನ್ನು ಹಾಕಿ ಒಂದು ಶ್ರಾವೆಯನ್ನು ಮುಚ್ಚಿ 
(ಸಕವೈ. ಪರಿ. ೫೦೨). ೩. ಮಣ್ಣಿನ ಹಣತೆ; ಪ್ರಣತಿ : ಎದೆಮಟ್ಟದ ಕಂಬಗಳ ಮೇಲೆ [40 
ಇಟ್ಟಿದ್ದ ನೂರಾರು ಶ್ರಾವೆಗಳಿಂದ ಬೆಳಗುತ್ತಿದ್ದ ಕಂದುಬಣ್ಣದ ಬೆಳಕಿನಲ್ಲಿ | 
ರಾತ್ರಿದರ್ಬಾರು ಆರಂಭವಾಗಿತ್ತು (ಕೃಷ್ಣಭೂ. ೨೨೪). ಸರವೆ, : ೧. ರಸವ ತೆಗೆದುಕೊಂಡು 
ಸರವೆಯಲ್ಲಿ ಹನಿಸಿ (ವಾತಾಚ. ೪೪-೫). ೩. ಜ್ಞಾನಸರವೆಯನೆ ಹಚ್ಚಿ (ಚದಾವ. ೧೦೫-೩). | 
ಸ್ರಾವೆ : ೧. ಸಾವಿರ ಚಿನ್ನದ ತಗಡಿನ ಸೀರೆಯ ಸಾವಿರ ಸ್ರಾವೆಯಲ್ಲಿರಿಸಿ 
(ಜಿನರಾ ೮-೧೨೧); ಶ್ರಾವಕರ್‌ . . . ಅನ್ನಮಂ ಬೇಡಿಕೊಂಡು ಸ್ರಾವೆಯೊಳ್‌ ಬಸದಿ 
ಯೊಳಿಟ್ಟಿರ್ದು (ರಾಜಾವ. ೮೯-೨೬). [ಆ ಸಂ. ಶರಾವ) 


| 
[| 
| 
25| 
| 
| 
| 


““ಶಾಳಾಜಿರ;, 


35 


[ಆ 
| 


೮೧೬೭ 


ಶ್ರೀ 


ಶ್ರಾವ್ಯ (ಗು). ೧. ಕೇಳಬಹುದಾದ;ಆಲಿಸತಕ್ಕ. (ನಾ). ೨. ಕಿವಿಗೆ ಇಂಪಾದುದು; 
ಶ್ರವಣಯೋಗ್ಯವಾದುದು : ಶ್ರಾವ್ಯಮಾದೆಡೆಯೊಳ್‌ ಎರಡುಂ ಪತ್ತುಗುಂ - 
ಸೂಚಿಸುಗು, ಸೂಚಿಕುಂ; ಮಾಡುಗುಂ, ಮಾಟ್ಕುಂ (ಶಮದ. ೨೨೭, ಪ್ರಯೋ). 
೩. [ಕಾವ್ಶ್ಮಮಾ) ಎರಡು ಬಗೆಯ ಕಾವ್ಯಗಳಲ್ಲಿ ಒಂದು; ಕೇಳಬಹುದಾದುದು; 
ಶ್ರವಣಯೋಗ್ಯ ವಾದುದು : (ನಾಟ್ಕಧರ್ಮವನ್ನು ಅನುಸರಿಸಿ) ವಸ್ತುವಿನಲ್ಲಿ ಕೆಲವು 
ಭಾಗಗಳು "ಶ್ರಾವ್ಯ'ವಾಗಿಯೂ ಮತ್ತೆ ಕೆಲವು ಭಾಗಗಳು "ಅಶ್ರಾವ್ಯ'ವಾಗಿಯೂ 
"ಇರುತ್ತವೆ (ಕೈಪಿಡ. ೨೦೭). ([ಸಂ.1 

ಶ್ರಾಹೆ, ಸ್ರಾಹೆ (ನಾ). ಹನ್ನೆರಡು ತಿಂಗಳ ಅವಧಿ ; ವರ್ಷ : ಮಾನ್ಕಕಾಜರ್ಮೂಜು 
ಶ್ರಾಹೆಗೆ ಪರಿಯರ ಗದ್ಮಾಣವನ್ತಿಜುವರ್‌ (ಸಾಣಇ 1% - ೬ ೭೭-೨೯; 992): ತದ್ವರ್ಷಂ 
ಮೊದಲಾಗಿಯೆರಡು ಶ್ರಾಹೆಯ ಸಿದ್ಧಾಯಮೊಳಗಾಗಿ ಸರ್ಬ್ಬಬಾಧಾಪರಿಹಾರಂಗೊಟ್ಟು 
(ಎಇ. x೪. ೭೯-೨೦; 1050). ಸ್ರಾಹೆ : ಎಲ್ಲಾ ಕಾಲಕೆ ಸರ್ವ್ವೃನಮಸ್ಮವಪ್ಪಂತಾಗಿ ಕೊಟ್ಟ 
ಕೆಯ ಸ್ರಾಹೆ ಲೊಕ್ಕಿ ಗದ್ಮಾಣ ಹದಿನಾಮ (ಸೌ. ೫೩. ೩೨೦-೭; 12ನೆಯ ಶತ). 

[ಆ ಸಂ. ಶರದ್‌, ಶರದಾ] 

ಶ್ರಿತ (ಗು). ೧. ಆಶ್ರಯಿಸಿದ ; ಮರೆಹೊಕ್ಕ. ೨. ಮನ್ನಿಸಿದ ; ಗೌರವಿಸಿದ. 
೩. ಆಚ್ಛಾದಿಸಿದ ; ಹೊದಿಸಿದ. ೪. ಹೊಂದಿದ ; ಕೂಡಿದ. (ನಾ). 
೫. ಆಸರೆಗಾಗಿ ಬಂದವನು : ಬಿಸಿಲಿನ ಬೇಗೆಗೆ ತಲೆಯಾನಿಸಿ ತರುವುಂ ಶ್ರಿತರ 
ತಂಪಿಸುವುದಲೆ ನೆಳಲಿಂ (ಶಾಕುಂತ. ೬೩-೧೦೭). ([ಸಂ.1 

ಶ್ರಿತಜನ (ನಾ). ಆಶ್ರಿತರಾದ ಜನ ; ಮರೆಹೊಕ್ಕವರು : ಮಾರುತಮತ 
ಶ್ರಿತಜನ ಚತುರರ ಸತತಸಂಗತಿ ಕೊಡು ಮುಕುತಿಗೆ ದಿತಿಸುತಮಥನ (ಎದಾಕೃ. ೬೦-೨). 

[ಸಂ.) 

ಶ್ರೀ (ನಾ). ೧. ಸಿರಿ; ಸಂಪತ್ತು; ಐಶ್ವರ್ಯ : ಶ್ರೀಗೆ ನೆಗಟ್ಟ್‌ಗೆ ವೀರಶ್ರೀಗಾಗರಂ 
(ಪಂಪಭಾ. ೯-೧) ; ಶ್ರೀಗೆಂತುಂ ವಿನಯಮೊಂದೆ ಭೂಷಣಮಲ್ಲೇ (ಪಂರಾಮಾ. ೫-೧೬); 
ಶ್ರೀಗೆಣೆಯಿಲ್ಲ ವಿಕ್ರಮದಳುರ್ಕೆಯೊಳೆಲ್ಲಿಯುಮಾ ನರೇಂದ್ರನಿಂ ಮೇಗಣಮಿಲ್ಲ 
ಪೆಂಪಿನೆಡೆಯೊಳ್‌ ದೊರೆಯಪ್ಪವರಿಲ್ಲ ಮಾನಿಸರ್‌ (ಜೀವಸಂ. ೧೮-೩೫). ೨. ಅಭಿವೃದ್ದಿ; 
ಏಳಿಗೆ. ೩. ಘನತೆ; ಗಾಂಭೀರ್ಯ. ೪. ಕಾಂತಿ; ಶೋಭೆ : "“ಲಕ್ಷ್ಮೀ, ಶ್ರೀ, ಕಾಂತಿ, 
ವಿಭ್ರಮಮೆಂಬಿವು ಶೋಬೆಯಲ್ಲಿಯುಂ ವರ್ತಿಸುಗುಂ'' (ಹಲಾಯು. ೧೩೫-೨೭). 
೫. ಸಂಪತ್ತಿನ ಅಧಿದೇವತೆ ; ಲಕ್ಷ್ಮಿ : ಶ್ರೀ ತಳ್ತುರದೊಳ್‌ ಕೌಸ್ತುಭಜಾತದ್ಮುತಿ 
ಬಳಸಿ ಕಾಂಡಪಟದಂತಿರೆ ಸಂಪ್ರೀತಿಯಿನಾವನನಗಲಲ್ಲೀತಿ ನಿರಂತರನುದಾರನಾ 
ನೃಪಸುಂಗಂ. . . ನೆಲೆಗೊಳ್ಗೆ ಕೂರ್ತು ಮನ್ಮಾನಸದೊಳ್‌ (ಎರಾ. ೧-೧; ಶ್ರೀಗಗಲುರಮಂ 
ಕೀರ್ತಿಶ್ರೀಗೆ ದಿಗಂತಮುಮನಹಿತರಕ್‌ಗೆಲ್ವ್ಪ ಜಯಶ್ರೀಗೆ ಭುಜಶಿಖರಮಂನೆಲೆಯಾಗಿಸಿನೀಂ 
ನೆಲಸು ನೇಸಜುಳ್ಳಿನಮರಿಗಾ (ಪಂಪಭಾ. ೨-೧); ಶ್ರೀಗಂ ಪರಮಾತ್ಮಪದಶ್ರೀಗಂ ನೆಲೆ 
ಧರ್ಮಂ (ಮಲ್ಲಿ. ೧೦-೧). ೬. ಹೆಚ್ಚುಗಾರಿಕೆ ; ಶ್ರೇಷ್ಠತೆ. ೩. ಅಲಂಕಾರ. 
೮. ಬುದ್ಧಿಶಕ್ತಿ; ಪ್ರತಿಭೆ. ೯. ಧರ್ಮ, ಅರ್ಥ, ಕಾಮಗಳೆಂಬ. ತ್ರಿವರ್ಗಗಳು: 
ಶ್ರೀಯಂ ಶ್ರೀಯಂ ಶ್ರೀಯಂ ರಾಯರ ಪತಿ ಕೊಡೆ ಕಡಂಗಿ ನತನುತಹಿತವರ್ಗಾಯವನಟ್‌ದು 
ಮುಕುಂದಂ ಶ್ರೀಯಂ ಪೊಕ್ಕಂ (ಹಮ್ಮಾಗ. ೨-೪೨). ೧೦. ಲವಂಗ : ""ಕೇಶವನರಸಿಯೊಳು 
ಲೋಕೇಶನ ವರರಾಣಿಯಲ್ಲಿಯ್ಕೆ ಶ್ಚರ್ಯದೊಳುಂ ಯೋಷಿಜ್ಜನದೊಳಗೆ ವರ್ತಿಪ ಶ್ರೀಶಬ್ದಂ'" 
ನಾನಾಕಂ. ೧೬೭). ೧೧. (ದೇವರು, ವ್ಯಕ್ತಿ, ಪವಿತ್ರಗ್ರಂಥ ಮೊದಲಾದ ಹೆಸರು 
ಗಳ ಹಿಂದೆ ಸರುವ) ಒಂದು ಗೌರವಸೂಚಕ ಪದ : ಶ್ರೀ ಮಾಸೇನರ್ಪರಮ 
ಪ್ರಭಾವ ರಿಷಿಯರ್ಕಬ್ವವಪ್ಪಿನಾ ವೆಟ್ಟಿದುಳ್ಳೀಸಂಗಂಗಳ ಪೇಟ್ತ ಸಿದ್ಧ ಸಮಯನ್ರಪ್ಪಾದೆ 
ನೋನ್ತಿಮ್ಟಿನಿನ್‌ . . . ಸ್ವರ್ಗ್ಗಾಗ್ರಮನೇಜಿದಾರ್‌ (ಎಕ. ॥ (8) ೩೦-೧; 700); 
ಪ್ರೌಢವಿಲಾಸಿನೀಮಸಸಿಜಂ ಶ್ರೀ ಶೀಲಭದ್ರಂ (ಜಾತತಿ. ೧-೫); ತಿಪ್ಪಣಾರ್ಯನೆಂದೆಂಬ 
ಸುಕವಿ ಶ್ರೀ ಹನುಮದ್ವಿಲಾಸವಂ ಭಕ್ತಿಯೊಳ್‌ ಗೈದನೊಮ್ಮನಗಿಂದ (ಹನುಮ. ೧೧೪). 
೧೨. ಸ್ವಾಮಿಗಳನ್ನು ಗೌರವಸೂಚಕವಾಗಿ ಸಂಬೋಧಿಸುವ ಒಂದು ಶಬ್ದ : 
ಶ್ರೀಗಳವರ ದರ್ಶನದಿಂದ ಧನ್ಮನಾಗಿ ಮಕ್ಕಳನ್ನವರ ಪಾದಗಳಲ್ಲಿ ಸಮರ್ಪಿಸಿದನು 
(ಕಥವ. ೩೧೦); ಶ್ರೀಗಳವರು . . . ಧರ್ಮನಿಷ್ಠೆ ಅಗತ್ಯವೆಂದು ಬೋಧಿಸಿದರು. (ಮುಯ್ಯಿ. 
೧೯೭). ೧೩, ಮಂಗಳಸೂಚಕವಾಗಿ ಬರವಣಿಗೆಯ ಪ್ರಾರಂಭ ಅಥವಾ 


ಶ್ರೀಕಂಠ 


ಅಂತ್ಯದಲ್ಲಿ ಬರೆಯುವ ಪದ : ಕಾಗದ ಬರೆಯುವಾಗ ಮೇಲುಗಡೆ ಶ್ರೀ ಎಂದು 
ಬರೆಯುವುದು ಸಂಪ್ರದಾಯ (ರೂಢಿ). ೧೪. ಚಂದ್ರನ ಹದಿನಾರು ಕಲೆಗಳಲ್ಲಿ 
ಒಂದು : ಅಮೃತಾ ಮಾನದಾ ಪೂಷಾ ತುಪ್ಟಿ . . . ಶ್ರೀ ಅಂಗದಾ ಪೂರ್ಣ 
ಪೂರ್ಣಾಮೃತಾ ಕಾಮದಾಯಿನಿಯೆಂಬ ಷೋಡಶಕಲಾಭರಿತನಾಗಿ (ವಿವೇಕ. ೨೬೭). 
೧೫. ಒಂದು ಬಗೆಯ ಸಸ್ಕ. ೧೬. [ಛಂದ] ವರ್ಣಛಂದಸ್ಸಿನ ಇಪ್ಪತ್ತಾರು 
ಬಗೆಯ ಛಂದಸ್ಸುಗಳಲ್ಲಿ ಪಾದದಲ್ಲಿ ಒಂದು ಅಕ್ಷರವಿರುವ ಉಕ್ತೆ ಎಂಬ 
ine ಒಂದು ವೃತ್ತ : ಶ್ರೀ ವೃತ್ತಂ - ಶ್ರೀ ಶಂ ಕಾಂ ತೇ (ಛಂದೂಂಬು. ೨-೫೧). 
೧೭ [ನ] ಅಷ್ಟದಿಕ್ಕನ್ನಿಕೆಯರಲ್ಲಿ ಒಬ್ಬಳು : ಅಲಂಬೂಷೆ ಮಿತ್ರಕೇಶಿ | 
I: ವಾರುಣ್ಯಾದರ್ಶೆ ಶ್ರೀ ಟ್ರೀ ಧೃತಿಯೆಂಬೆಣ್ಬರುಂ ದಿಕ್ಕನೈಯರಂ ಮರುದೇವಿ | 
ಮಹಾದೇವಿಗೆ ಚಾಮರಮನಿಕ್ಕಲುಂ (ಆದಿವು. ೭-೩ ವ). ೧೮. [ಸೆಂಗೀತ] ಒಂದು 
ರಾಗದ ಹೆಸರು. 
ಶ್ರೀಓನಾಮ - ಬರವಣಿಗೆಯ ಆರಂಭ ಅಥವಾ ಅಂತ್ಯದಲ್ಲಿ ಮಂಗಳಕರ 

ವಾದುದು ಎಂಬರ್ಥದಲ್ಲಿ ಉಪಯೋಗಿಸುವ ಪದ : ಈ ಪ್ರಾಣಿಗೆ ಈ ಶಾಸ್ತ್ರದಲ್ಲಿ | 
ಈಗ ತಾನೆ ಶ್ರೀ ಓ ನಾಮ ಆಗುತ್ತಿದೆ (ಶಿವರಾ. ೧೪). ಶ್ರೀರೂಪವಿದ್ಯಾಧರಿ ಎ 
ವಿದ್ಕಾಧರಿಯಂತೆ ಅತಿಶಯವಾದ ರೂಪವುಳ್ಳವಳು; ಒಂದು ಬಿರುದು: ಎಸೆವ 
ಜಯಶ್ರೀಯೆನಲ್ಲಿಕ್ಕ ಕಾಂತಾತಿಳಕಂ ಶ್ರೀರೂಪವಿದ್ಕಾಧರಿಗೆ ಸಮನಿಪಳಂನ್ಮಕಾಂತಾ 
ಕದಂಬಂ (ಸೌಇಇ ೫%, ೪೯-೩೦ ; ಸು. 1076). [ಸಂ] 

ಶ್ರೀಕಂಠ (ನಾ). ೧. ಸುಂದರವಾದ ಕೊರಳುಳ್ಳವನು ; ಶಿವ : ""ಈಶಾನಃ . 
ಶ್ರೀಕಂಠಃ, ಉಗ್ರ ಹರಃ, . ನೀಲಲೋಹಿತಃ - ಈ ೪೫ ಮಹಾದೇವರ ಪೆಸರ್‌'' 
(ಹಲಾಯು. ೩-೧೧) ; ಶ್ರೀಕಂಠನಿಸುವ ಕಣೆಗಳ್‌ ವೈಕುಂಠನನೆಯ್ದಿ ಮುಸುಜುತಿರ್ದುವು 
ರಣದೊಳ್‌ (ಜಗವ. ೧೮-೨೮) ; ಶ್ರೀಮಂನ್‌ಮಹಾದೇವದೇವೋತ್ತಮಂ ಶ್ರೀನಂಜಲುಗೂಡು 
ಶ್ರೀಕಂಠದೇವರ ಅಮ್ರುತಪಡಿ ಅಂಗರಂಗಭೋಗಕ್ಕೆ ಸಮರ್ಪಿಸಿ ಕೊಟ್ಟ ಗ್ರಾಮದ 
ಶಿಲಾಶಾಸನದ ಕ್ರಮ (ಮರಿ. ೧೯೪೬, ೧೮-೪; 148). ೩. [ಸಂಗೀತ] ಒಂದು ರಾಗದ 
ಹೆಸರು : ಕೌಶಿಕೆ . . . ಶ್ರೀಕಂಠ ಬೃಹಸ್ಪತಿ . . . ಎಂಬ ಮೂವತ್ತುನಾಲ್ಕು | 
ಭಾಷಾಂಗದಿಂದಾದ ರಾಗಂಗಳು (ಎವೇಕ. ೧೮೮). [೫೦.1 

ಶ್ರೀಕಂಠಯ್ಯ (ನಾ). ಒಬ್ಬಾತನ ಹೆಸರು : ಶ್ರೀಕಣ್ಣಯ್ಮ (ಎಕ. ॥. ೧೨೫; 10ನೆಯ ಶತ). 

[ಶ್ರೀಕಂಠ 4 ಅಯ್ಕ | 

ಶ್ರೀಕಂಠರಿಪು (ನಾ). ಶಿವನ ಶತ್ರು ; ಮನ್ಮಥ : ಶ್ರೀಕಂಠರಿಪುವಿನಸ್ತಾನೀಕಂ 
ಬಗೆವುಗಲದೊರ್ಮೆ ಸತ್ರಾಜಿತ್ಯನ್ಮಾಕಾರಂ ಬಗೆವೊಕ್ಕುದು (ಜಗವ. ೧೧-೧3. [೫ಂ.] 

ಶ್ರೀಕಂಠಸಖ (ನಾ). ಶಿವನ ಸ್ನೇಹಿತ ; ಕುಬೇರ : ""ಐಳಬಿಲಃ, ಪೌಲಸ್ತ್ಯಃ 
ಶ್ರೀಕಂಠ ಸಖ: . ಪುಣ್ಣಜನೇಶ್ವರ: - ಈ ೧೭ ಕುಬೇರನ ಪೆಸರ್‌'' 
(ಹಲಾಯು. ೧೪-೭೮). (ಸಂ. 

ಶ್ರೀಕಂಡಿಯ್ಯ (ನಾ). ಒಬ್ಬಾತನ ಹೆಸರು : ತಾಟ್ನೆಲ್ಲರ ೩ ೩ ಮನ್ಹೆಯರಾ ಶ್ರೀಕಣ್ಣಿಯ್ಕ 
ತುಜುಗೊಣ್ಣಲ್ಲಿ ಪುಯಲ್ಲಾಗಿ ತುಲು ಅಟ್ಡ್‌ ಸತ್ತ (ಎಕ. ಸ, ಶ್ರೀನಿವಾ ೫೦-೮; ಸು. 880 7). 

(P ಇದು "ಶ್ರೀಕಂಠಯ್ಯ' ಎಂಬುದರ ಅಪಲಿಖಿತವಿರಬಹುದು] 

ಶ್ರೀಕರ (ನಾ). ೧. ಸಂಪತ್ತನ್ನಂಟುಮಾಡುವಂಥದು : ಶ್ರೀಕರದ ಸರ್ನಜನಾಮಂ, 

ಪ್ರಾಕಟಮೆನಲು ಸಲುವುದೆಲ್ಲಾ ಲೋಕದೊಳಗೆ (ಬಸಪು ೨-೩೮); ಪರಿಶೋಭಿಸಿತು ಮುಂದೆ | 


-  ಶ್ರೀಕರಂ ಪದ್ಮಾಕರಂ ಚೆಲ್ಪೆನೆ (ಚೈಮಿಭಾ. ೧೫-೮). ೨. ವೈಭವದಿಂದ ಕೂಡಿದುದು : | 


RES ಚೀನಪತಾಕಾವಳಿತೋರಣಾವಳೀವೃತಪುರಮಂ ವೈಕುಂಠನೊಸೆದು 
ನೋಡುತ್ತೆ (ಜಗವಿ. ೧೨-೧). ೩. ಲಕ್ಷ್ಮೀಪತಿ ; ವಿಷ್ಣು. ೪. ಕೆಂಪುತಾವರೆ; 
ಕೆಂದಾವರೆ. ೫. ಲಕ್ಷ್ಮಿಯ ಕೈ. ೧, ೫ : ಆವಗಂ ನಿರ್ಮಲಶ್ರೀಕರಗ್ರಾಹಿ ಮತ್ತಾವಗಂ 
ಪ್ರಣುತವನಮಾಲಾಸುಶೋಭಿ ತಾನಾವಗಂ ಮನ್ಮಡಢೋದ್ಭೃವಕಾರಿ ಹರಿವೊಲಾನೆಂಬ 
ಪೆಂಪಿಂದೆಸೆದುದು (ಜೈಮಿಭಾ. ೩-೧). [ಸಂ.] 

ಶ್ರೀಕರಣ (ನಾ). ೧. ಲೇಖನಿ. ೨. ಲೆಕ್ಕಪತ್ರಗಳ ಮುಖ್ಯಾಧಿಕಾರಿ ; ಕರಣಿಕ : 
ಮಂತ್ರಿ ಪುರೋಹಿತ ಶ್ರೀಕರಣಮುಂ ಸಾಸಿರ್ವ್ವರುಂ ಅಜುನೂರ್ವ್ವರುಂ ಸಹಿತಂ ತಮ್ಮ 
ಪ್ರಸಾದಪರನಪ್ಪೂನ್ಗೆ ಆರಿದ (ಹಾರೀತ) ಗೋತ್ರಜನ್ನೆ . .. ಗೋಪಾಲದೇವರ್‌ ಕೊಟ್ಟರ್‌ 


೮೧೬೮ 


/o 


|! | 
ಸ್ನ 
15| ಶ್ರೀ 
ಆ 
| 
MS 


20 


40] 


45 


ಶ್ರೀಖಂಡ, (ನಾ). ೧. ಶ್ರೀಗಂಧದ ಮರ ; ಚಂದನವೃಕ್ಷ : 


ಶ್ರೀಗಂಧ 


(ಎಇ. ೫1, ೧೭೬-೭, ಸು.8ನೆಯ ಶತ); ಶ್ರೀಕರಣಮೆನೆ ನೆಗಟ್ದನಂ . . . ಕರಣರತ(ನ) 
ಮೆಂಬುದು ಜಗಜ್ಜನಂ ಶ್ರೀಧರನಂ (ಜಾತತಿ. ೧-೬); ಇನ್ತೆನಿಸಿದ ಕರಣಂಗಳೊಡನೆ ಬರೆ 
ಬೆಳ್ವಲನಾಡಧಿಕಾರಿ ಶ್ರೀಕರಣಂ ಬಾಹತ್ತರನಿಯೋಗಾಧಿಪತಿ ಮಹಾಪ್ರಚಂಡ 
ದಂಡನಾಯಕಂ ತೇಜಿರಾಜಂ (ಕಇಆ. ೧೨-೭೫-೪೩೬; 1170). 

ಶ್ರೀಕರಣದ ಜೆಗ್ಗಡೆ ಎ ಲೆಕ್ಕಪತ್ರಗಳ ಮುಖ್ಯಸ್ಥ : ಶ್ರೀಮನ್ಮಹಾಪ್ರಧಾನಂ 
ಸರ್ವ್ವಾಧಿಕಾರಿ ಸಿರಿಯ ದಂಡನಾಯಕಂ ಭರತಿಮಯ್ಕಂಗಳುಂ ಶ್ರೀಕರಣದ ಹೆಗ್ಗಡೆ 
ಬೂಚಿಮಯ್ಯಂಗಳುಂ (ಎಕ. 1148, ೭೧-೧೦೨; (103); ಶ್ರೀಕಿರೂದ ಹೆಗ್ಗಡೆ ಎಬೆಯಣ್ಣನ 
ಕಯ್ಯಲು ಕ್ರಯದಾನಂ ಕೊಣ್ಣು (ಎಕ. ೫1೪, ಶ್ರೀರಂಗ. ೨೨೪-೪; ಸು. 1175). |ಸಂ.) 


ಶ್ರೀಕರಣಬೋವ (ನಾ). ಐಎ ಶ್ರೀಕರಣ ೨ : ಅಪೂಏರ್ಸ್ವಯಮೊಳಗಾಗಿ ಗ್ರಾಮಕೆ 


ಶ್ರೀಕರಣಬೋವಮರ್ಯ್ಮಾದೆಯ ಬಳಯ ಹೊನ್ನು ಸಹಿತ ಅಚಳಪ್ರಕಾಶಸ್ವಾಮಿಗಳ 
ಕಯ್ಯಲು ಧಾರಾಪೂರ್ವ್ವಕಂ ಮಾಡಿ ತಾಂಮ್ರಶಾಸನಮಂ ಕೊಟ್ಟರು (ಮೈಲರಿ. ೧೯೪೦. 
(ಶ್ರೀಕರಣ 3- ಬೋವ (ಆ ಬೋಯ)) 

ಶ್ರೀಕಲ (ನಾ). ಒಂದು ಬಗೆಯ ಸಸ್ಮ : ಶ್ರೀಕಲ, ಸೂರ್ಯಾವರ್ತ, ನಿರಿಡಿಬಿತ್ತ 
(ಮಡ ೪-೮೨೦). (7 

ಕಂತ (ಪಾ). ಲಕ್ಷ್ಮೀಪತಿ ; ವಿಷ್ಣು : ಶ್ರೀಕಾಂತಂ ವಿಶದಯಶಃಶ್ರೀಕಾಂತಂ 
ಬೀಡುವೊಕ್ಕು ಸುಖಮಿರೆ (ನೇಮಿಪು. ೧೨-೧); ಶ್ರೀಕಾಂತ ಎನ್ನ ಮೇಲೆ ಎಳ್ಳಷ್ಟು ದಯಎಲ್ಲ 
(ಪುರಂದ. ಧಾ. ೧-೮೪ ಪಲ್ಲವಿ). ([ಸಂ.1 

(ಕಾಂತೆ (ನಾ). ಸಂಪತ್ತಿನ ಅಧಿದೇವತೆ ; ಲಕ್ಷ್ಮಿ : ಮಹೀಕಾಂತೆಯುಮಂ 
ಶ್ರೀಕಾಂತಯುಮಂ ಕಣ್ಣಿಡೆ ಜಡಿಯೆ (ಗದಾಯು. ೯-೨೯ ವ); ಶ್ರೀಕಾಂತೆ ಭೂಕಾಂತೆಯರ್‌ 
ನಮ್ಮನುಳಿವರು ಮುಂದೆ ಅನ್ಕರನೊಲಿದಪರು (ಇಂಚಾಪ. ೮೮-೩೦). [ಸಂ. ಶ್ರೀಕಾಂತಾ] 


೩-೨೭; (215). 


ಶ್ರೀಕಾರ (ನಾ). ೧. ಪುಸ್ತಕ, ಪತ್ರ ಮೊದಲಾದವುಗಳ ಪ್ರಾರಂಭದಲ್ಲಿ 


ಬರೆಯುವ "ಶ್ರೀ' ಎಂಬ ಶುಭಸೂಚಕವಾದ ಅಕ್ಷರ : ಎಮಳತ ಶ್ರೀಕಾರದಾಕಾರ 
ಮನೆಣಿಕೆಗೂಳ್ಳದೆ ಮಿಣುಗುವುವು ಕುಮುದದಳಲೋಚನೆಯ ಕರ್ಣಂಗಳಂ ಪೊಸತಿವೆನಿಸಿ 
(ಬಸಪು. ೪-೨೭). ೨. ಮೊದಲು ; ಪ್ರಾರಂಭ ು ಬಿಲ್ದಾಣನಾಗೆಂದು ಹರಸಿದುದೆ 
ನನಗಾಬ್ಲೆ ಮೇಣದುವೆ ನನ್ನ ಕಲಿಕೆಗೆ ಗಡಾ ಶ್ರೀಕಾರ! (ಹೆಚ್ಚೆ. ೨೯-೨೩). (ಸಂ.) 
ಶ್ರೀಕಾರ್ಯ (ನಾ). ಪೂಜಾಕಾರ್ಯ ; ಸೇವೆ : ಗಂಗೇಶ್ವರದೇವರ ದೇವಾಲ್ಕವಂ 
ಮಾಡಿಸಿ ಆ ದೇವನ ಶ್ರೀಕಾರ್ಯ ಕೆ ಅಮ್ರಿತರಾಸಿ ಗುರುಗಳ ಕಾಲಂ ಕರ್ಚಿ... . ಬಿಟ್ಟಿ 
ದತ್ತಿ (ಎಕ. ೪॥. ಶಿವಮೊ. ೫-೪೯: 1219); ನಂಜನಾಥದೇವರ ಶ್ರೀಕಾರ್ಯಕ್ಕೆ ಬಿಟ್ಟ ಮಗ್ಗ 
ತೆಜ್‌ಗೆ (ಮೃಆರಿ. ೧೯೨೮, ೩೬-೬; 2). [ಸಂ.] 

""ಮಳಯರುಹಂ 
ಚಂದನದ್ರುಮಂ ಶ್ರೀಖಂಡಂ'' (ವಸ್ತುಕೋ. ೭೭-೧೩). ೨. ಶ್ರೀಗಂಧದ ಕೊರಡನ್ನು 
ತೇದು ಮಾಡಿದ ಲೇಪನ ವಸ್ತು, - ಗಂಧ : ದೇವರ್ಗ್ಗೆ (ಶ್ರೀ! ಖಣ್ಣಕ್ಕಂ ಧೂಪಕ್ಕಂ 

- ಬಿಟ್ಟ ಗಲ್ಲ್‌ ಕಮ್ಮ ನಾಲ್ವತ್ತ ೫ (ಸೌಇಇ. ೩%, ೨೦-೨೦; 1015); ಮೆಯ್ಗಣ್ಣುಗಳಂ 
ಶ್ರೀಖಂಡ ಕರ್ಪೂರದೆ ರಚಿಸಿತೊ ಮುಕ್ತಾಳಿಯಂ ತೊಟ್ಟುದೋ . . . ಎಂಬಂತದೇಂ 
ರ್ಪುದುದೊ ನೃಪನತಿಸ್ಫೂರ್ತಿ ಕೀರ್ತಿಪ್ರತಾನಂ (ಪುಷ್ಪಪು. ೩-೪). [ಸಂ.) 
ಶ್ರೀಖಂಡ್ಮ (ನಾ). ಗಟ್ಟಿಯಾದ ಕೆನೆಮೊಸರಿಗೆ ಸಕ್ಕರೆ, ಏಲಕ್ಕಿಪುಡಿ, ಕೇಸರಿ 
ಮುಂತಾದುವನ್ನು ಹಾಕಿ ತಯಾರಿಸುವ ಒಂದು ಬಗೆಯ ಸಿಹಿಖಾದ್ಕ : 
ಶ್ರೀಖಂಡವು ಪೌಷ್ಟಿಕ, ವೀರ್ಯವರ್ಧಕ (ಅಷ್ಟಾಂಗ. ೧೨೧-೩೩); ವೀರಪ್ಪ ಈ ದಿನ 
ಮೇಜವಾನಿ ಉತ್ತಮ ಮುಡಿಸಿದ್ದ ! ಪುರೆ, ಶ್ರೀಖಂಡ, ಶಿರ ಎಲ್ಲ ತಿಂದು ತಿಂದು ಮತ್ತೆ 
ಚೆಲ್ಲಬೇಕಾಯ್ತು (ಶ್ರೀ. ೫೩). 
(ಆ- ಮರಾ. ಶ್ರೀಖಂಡ. / ಗುಜ. ಸಿಖಂಡ. / ಪ್ರಾ. ಛಿಹಂಡಲ] 
ಶ್ರೀಖಂಡಶರ್ಕರೆ (ನಾ). ಒಂದು ಬಗೆಯ ಔಷಧೀಸಸ್ಯ : 
ಶ್ರೀಖಂಡಶರ್ಕರೆ'' (ಓಷಧಿ. ೧೬೩). (7 


""ಶಾರ್ಕರಜಾ - 


ಶ್ರೀಗಂಧ (ನಾ). ೧. ಶ್ರೀಗಂಧದ ಮರ : ಕೃಷ್ಣಾಗರು ಶ್ವೇತಾಗರು ಶ್ರೇತಗುಗ್ಗುಲ 


ಶ್ರೀಗಂಧ ಕರ್ಪೂರವೆಂಬ ದಶಾಂಗಗಳಂ (ಎವೇಕ. ೧ಂ೫). ೨. ಶ್ರೀಗಂಧದ ಕೊರಡು, 
— ಚೆಕ್ಕೆ : ಶ್ರೀಗಂಧವನ್ನು ತೇದು ಕುಡಿಯೆ ಓಕರಿಕೆ ಮಾಣ್ಣುಂ (ಏಿವೈಎ. ೭). 


ಶ್ರೀಗದಿತ ೮೧೬೯ ಶ್ರೀನಾರಿ 


= ಶ್ರೀಖಂಡ, ೨ : ಕೇಸರಿ, ಶ್ರೀಗಂಧ, ಅಗರು, ಪನ್ನೀರು ಮುಂತಾದ ಸಹಜ ಯೆಂಟು ಮುಡೆ ಅಕ್ಕಿಯ ಭೂಮಿಯ (ಸೌಇಇ. ೫«- ಹ, ೬೦೯-೫೯; 1544); ಲೊಕ್ಕಿಬೇರು, 
ಸುಗಂಧದ್ರವ್ಯಗಳಲ್ಲಿ ಮುಳುಗಿ ತೇಲಿದವರು ಆ ಕಾಲದವರು (ಸಾಹಿಜೀ. ೫೨). ಶ್ರೀತೊಳಸಿಬೇರು, ಇವಿಷ್ಟನ್ನೂ ಸಮಭಾಗವಾಗಿ, ಬಿಸಿನೀರಿನಿಂದರೆದು ಕೊಡಲು ಶೀತಜೃರ 
ಶ್ರೀಗಂಧದ ಮರ = ಚಂದನದ ಮರ : ಶ್ರೀಗಂಧದ ಮರವು ಒಂದು ಉಪಸಸ್ಮ ಪರಿಹಾರಮಕ್ಕುಂ (ಸಕವೈೆ. ೬೩). [ಆ ಸಂ. ಶ್ರೀತುಲಸೀ] 
(ಸಸ್ಮಶಾ. ೧೦೮). [ಸಂ.) ಶ್ರೀತೊಳಸಿ "ಶ್ರೀತೊಲಸಿ' ನೋ. 
ಶ್ರೀಗದಿತ (ನಾ). [ಕಾವ್ಯಮಾ] ಉಪರೂಪಕಗಳಲ್ಲಿ ಒಂದು ವಿಧ : ೧. ನಾಟಕಾ | 5 | ಶ್ರೀದ (ನಾ). ೧. ಸಂಪತ್ತನ್ನು ಕೊಡುವವನು. ೨. ಕುಬೇರನ ಹೆಸರುಗಳಲ್ಲಿ 
. ೧೨. ಶ್ರೀಗದಿತ. ೧೩. ಶಿಲ್ಪಕ . . . ೧೮. ಭಾಣಿಕಾ - ಎಂದು ಉಪರೂಪಕಗಳು ಒಂದು : ""ಐಳಬಲ;, ಪೌಲಸ್ತ್ಮಃ, ವೈಶ್ರವಣಃ, ಕಿನ್ನರೇಶ್ವರಃ, ಧನದ, ಶ್ರೀದಃ . . . 
ಹದಿನೆಂಟು ವಿಧ (ಸಂನಾಟ. ೩೨). ([ಸಂ.] ಪುಣ್ಯಜನೇಶ್ವರಃ - ಈ ೧೭ ಕುಬೇರನ ಪೆಸರ್‌'' (ಹಲಾಯು. ೧೪-೭೮); ಶ್ರೀದನೈಶ್ಶಭವಂ 
ಶ್ರೀಗಿರಿ (ನಾ). ೧. ಶ್ರೀಶೈಲ: ಶಿಲಾದನುಗ್ರತಪವನೊಡರ್ಚಿದನಾದಿಯೆನಿಪ್ಪ ಶ್ರೀಗಿರಿಯ ತಾನೆನೆ ಲೋಕಪಾಳತೆಯನೇಕಾಯತ್ತಮಂ ಮಾಡಿ ನಿಂದಭಿರೂಪಂ ಸುತನಾದನಲ್ತೆ 
ನೈರುತ್ಮಭಾಗದಲಿ (ಬಸಪು. ೧-೬೪). ೨. ತಿರುಪತಿ ಬೆಟ್ಟ : ಏಳಯ್ಯ ಬೆಳಗಾಯಿತು ನರಸಿಂಹಕ್ಟೋಣಿಪಾಳೋತ್ತಮಂ (ಎಕ. ೧, ನಾಗಮಂ. ೭೦-೨೦;1178). ೩. ವಿಷ್ಣು. (ಸಂ.] 
. ಏಳು ಶ್ರೀಗಿಡಿಯೊಡೆಯ ವೆಂಕಟೇಶ (ಪುರಂದ. ಧಾ. ೧-೧೭೭ ಪಲ್ಲವಿ). (ಸಂ) 10/ ಶ್ರೀದಯಿತ (ನಾ). ೧. ಲಕ್ಷ್ಮಿಯ ಗಂಡ ; ವಿಷ್ಣು. ೨. ಸಂಪತ್ತಿಗೆ ಒಡೆಯ ; 
ಶ್ರೀಘುನ (ನಾ). ೧. ಹುಳಿಮೊಸರು. ೨. ಗೌತಮಬುದ್ಧ : ""ಸರ್ವಜ್ಞಸ್ಸುಗತ;, | ರಾಜ : ಶ್ರೀದಯಿತಂ ಮನುಕುಲಗಗನಾದಿತ್ಯಂ ಹಿಮಮನೆಯ್ದೆ ಷಟ್ಪಂಡಮುಮಂ ಸಾಧಿಸಿ 
ಬುದ್ಧಃ , . . ಶ್ರೀಘನಃ ಶಾಸ್ತಾ, ಮುನಿಃ - ೧೮ ಬುದ್ಧದೇಪರ ಹೆಸರುಗಳು'' ಜಿತದಿಜ್ಮಂಡಲನಾದ ಮಹಾತ್ಮಂ (ಆದಿಪು. ೧೫-೧); ಶ್ರೀದಯಿತಂ ವರವಿಜಯ ಶ್ರೀದಯಿತಂ 
(ಸಿದ್ಧಾಂತಿ. ೬). ಸಂ.) , . . ಇರ್ದನಖಿಳವಿನೋದದೆ (ಶಾಂತೀಶ್ವ. ೪-೧). . [ಸ.] 


ಶ್ರೀಚಕ್ರ (ನಾ). [ತಂತ್ರಶಾ] ಐಶ್ವರ್ಯವನ್ನು ಹೊಂದುವುದಕ್ಕಾಗಿ | | ಶ್ರೀದಯಿತೆ (ನಾ). ಸಂಪತ್ತಿನ ಅಧಿದೇವತೆ ; ಲಕ್ಷ್ಮಿ : ಶ್ರೀದಯಿತೆಗೆ 
ಪೂಜಿಸಲ್ಪಡುವ ಲಕ್ಷ್ಮೀಮಂತ್ರದ ಬೀಜಾಕ್ಟರಗಳನ್ನುಳ್ಳ ಪವಿತ್ರಯಂತ್ರ : |15| ನಿರ್ವಾಣಶ್ರೀದಯಿತೆಗೆ ದರ್ಶನಾಂಗಮೆಂಟುಂ ಚಿತ್ತಾಹ್ಲಾದಕರಮೆಂದು ನಂಬಿದನಾದರದಿಂ 


ಶ್ರೀಚಕ್ರಾದಿ ಯಂತ್ರಗಳನ್ನು: ಸಂಪ್ರದಾಯದಂತೆ ನಿರ್ಮಿಸಿ, ತಾಂತ್ರಿಕ ಕಲ್ಪರೀತ್ಕಾ ಪೂಜೆ ಸುಕವಿನಿಕರಪಿಕಮಾಕಂದಂ (ಧರ್ಮಾಮೃ. ೧೦-೧). (ಸಂ. ಶ್ರೀದಯಿತಾ] 
ಮಾಡುವುದು ಬಹಿರ್ಯಾಗವೆನಿಸುತ್ತದೆ (ಭಾರದ. ೨೨೭); ಇತರ ಭುವನೇಶ್ವರಿಗಳಲ್ಲಿ | | ಶ್ರೀದಸಖ (ನಾ). ಕುಬೇರನ ಸ್ನೇಹಿತ; ಶಿವ: ಶ್ರೀದಸಖಂ ಪುರರಿಪುಬಿಲ್ಬೋದಕಪತಿನಾಮ 
ಹನ್ನೆರಡು ಕಿರಣದ ನಕ್ಷತ್ರ, ವೃತ್ತ, ಶ್ರೀಚಕ್ರ, ೧೬ ಕಿರಣದ ನಕ್ಷತ್ರ ಇತ್ಯಾದಿ ನಕಾಸೆಗಳಿವೆ ನಲ್ಲಿ ಸನ್ನಿದನಾಗಿರ್ದಾ ದೇವೇಂದ್ರನ ಪರಿಭವಖೇದವನಾಲೌಸಿ (ಜಗವ. ೧೪-೧). [ಸಂ.] 
(ಹೊಯ್ಸವಾ. ೫೫). [ಸಂ.] ಶ್ರೀದಾನ (ನಾ).' ಸಂಪದ್ಭರಿತವಾದ ದಾನ : ಆದರದಿಂ ಗೋದಾನಂ . . . 
ಶ್ರೀಚಾವುಂಡಯ್ಯ (ನಾ). ಒಬ್ಬಾತನ 'ಹೆಸರು : ಶ್ರೀ ಚಾವುಣ್ನ್ಣಯ್ಮ (ಎಕ. ॥. 120, ಧನದಾನಂ ಶ್ರೀದಾನಂಗುಡುತುಮೊಪ್ಪಿದಂ ಗಿರಿರಾಜಂ (ಗಿರಿಕ. ೩-೬೬). [ಸಂ.] 
೬೯-೧; ಸು. 960). [ಶ್ರೀ ಚಾವುಂಡ 3- ಆಯ್ಕ] ಶ್ರೀದೇವಿ (ನಾ). ೧. ಮಂಗಳವನ್ನುಂಟುಮಾಡುವ ದೇವತೆ ; ಗೃಹದೇವತೆ : 
ಶ್ರೀಚೂರ್ಣ (ನಾ). ಶ್ರೀವೈಷ್ಣವರು ನಾಮದ ಮಧ್ಯರೇಖೆಗೆ ಬಳಸುವ ವೈರಿದೇವತೆಗಳ್‌ ಎಮ್ಮ ಮನೆಯಂ ಪುಗದಿರ್ಕೆಂದು ಶ್ರೀದೇವಿಯರನುಪಾಸ್ತಿಗೆಯ್ಬುದು 
ಕೇಸರಿಬಣ್ಣದ ಪುಡಿ ; ತಿರುಚೂರ್ಣ : ಶ್ರೀಚೂರ್ಣಧಾರಣೆಯಿಂದ ಶ್ರೇಯಸ್ಸೂ, (ಚಾವೂಪು. ೨೨೨). ೨. ಸಂಪತ್ತಿನ ಒಡತಿ ; ಲಕ್ಷ್ಮಿ : ಕಂಡೆ ತಿರುಪತಿ ವೆಂಕಟೇಶನ 
ಶ್ರೀಹರಿಯಲ್ಲಿ ಭಕ್ತಿಯೂ ಹೆಚ್ಚುವುವು (ಸಕವ್ಮ. ೪೧). [ಸಂ.] . ಉರದಿ ಶ್ರೀದೇವಿ ಇರಲು ಕಂಡೆನು (ಪುರಂದ. ಧಾ. ೧-೭೪-೩). (ಸಂ. ಶ್ರೀದೇವೀ] 
ಶ್ರೀಜಾಯಾವಲ್ಲಭ (ನಾ). ಐಶ್ವರ್ಯಕ್ಕೆ ಒಡೆಯನಾದವನು; ರಾಜ; |25 ಶ್ರೀದ್ವಾರ (ನಾ). ಹೆಬ್ಬಾಗಿಲು ; ರಾಜದ್ವಾರ : ಶ್ರೀದ್ವಾರ - ಸಿರಿಯದರ, 
ಚಕ್ರವರ್ತಿ : ಶ್ರೀಜಾಯಾವ್‌ಲ್ಲಬ್‌ನಪರಾಜಿತನಯವಿನಯಗುಣನಿದಾನಂ ಸಿರಿಯದಾರ, ಸಿರಿಯಬಾರ (ಶಮದ. ೨೯೬ ಪ್ರಯೋ); ತೊರೆಮಾವಿನ ಹಳ್ಳಿ, ದುರ್ಗದ 


ಶ್ರೀತಾಲ, ಶ್ರಿ:ತಾಳ (ನಾ). ಒಂದು ಬಗೆಯ ತಾಳೆ. ಶ್ರೀತಾಳ: “ಬಂಧನೀ - | ( ಶ್ರೀಧರ (ನಾ). ೧. ಲಕ್ಷ್ಮಿಯನ್ನು ಹೊಂದಿರುವವನು ; ವಿಷ್ಣು : ""ಏಷ್ಟು:. 


ಬುಧಸಾಮಾಜಕಮತಮನೆ ಫೇಟ್ಲು ವಿರಾಜಿತಮನನಡರೆ (ಶಾಂತಿಪು. ೨-೨೯). (೫. |< ಶ್ರೀದ್ವಾ ರದ ಒಳವಾಗಿಲು (ಸುಗುಗಂ. ೧೨೮-೧). [ಸ0.] 
ಶ್ರೀತಾಳ'' (ಓಷಧಿ. ೧೦೫). [೫ಂ.] 4 ಕೃಷ್ಣಃ... ಶ್ರೀಧರಃ, ಅಚ್ಚುತ, ಉಪೇಂದ್ರ: . . . ಗದಾಧರಃ - ಈ ೪೫ ನಾರಾಯಣನ 


ಶ್ರೀತಾಳ 'ಶ್ರೀತಾಲ' ನೋ. ಪೆಸರ್‌'' (ಹಲಾಯು. ೫-೨೪); ಶ್ರೀಧರಂ ಶ್ರೀರಿ(೦)ಶಿಕೇಶಿ ಶ್ರೀಪದುಮನಭಂ ಶ್ರೀದಮೋದರ 
ಶ್ರೀತಾಳಿ (ನಾ). ಎ ಶ್ರೀತಾಲ : "“ಕರತಾಳಿ ಹಿಂತಾಳಿ ಶ್ರೀತಾಳಿಯೆನಿಕ್ಕುಂ'' (ಮಂಗರಾ. (ಎಕೆ. ೪1 (9) ಕೃಷ್ಣರಾ. ೪೧-೯; 13ನೆಯ ಶತ); ವಿಶ್ವೇಶ್ವರನ ಕಟ್ಟಿದಿರೊಳಿಂದುಂ ಶ್ರೀಧರಂ 
೧೧೦೫-೧೫). (ಸಂ, ಕು ನಮಿಸಿದ ತೆಅದೊಳಿರ್ದಹನು (ಬಸಪು. ೫೩-೬೭). ವಿ. ಚಂದ್ರಕಲೆಯನ್ನು 
ಶ್ರೀತಾಳಿಕ (ನಾ). ಎ ಶ್ರೀತಾಲ : ಪ್ರೇಂಖೋಲಿತಮನಸಿಜವಿಜಯಪ್ರಶಸ್ತಿ ಧರಿಸಿದವನು ; ಶಿವ. ೧೨ : ಶ್ರೀಧರನೆಂದು ಶಂಕರನಂ ಮಾಂಕರಿಸಿಯುಂ 
ಲೇಖನೆೋಚಿತಚ್ಛದ ಶ್ರೀತಾಳಿಕಮುಮಪ್ಪ ವೇಲಾವನದೊಳಾವಾಸಿತವಿಜಯಕಟಕನಾಗಿ ಧರಣೀಧರನೆಂದು ಸುರಶೈಳಮಂ ಚಾಳಿಸಿಯುಂ ಶಂಖಚಕ್ರಾನ್ವಿತನೆಂದು ಉದಧಿಯಂ 
ವೂರ್ವನ್ನಿಶಿಯೊಳೆ ಪೋಗಿ (ಆದಿಪು. ೧-೩ ವ). [ಸಂ. ಶ್ರೀತಾಲಿಕ) 35 ಕಲಂಕಿಯುಂ . . . ಮಾಣದೆ (ಜಗವಿ. ೯-೫೩ ವ). ಸಂ.) 
ಶ್ರೀತಾಳೆ (ನಾ). ಎ ಶ್ರೀತಾಲ : ""ಲೇಖಾಯನಃ - ಶ್ರೀತಾಳೆ'' (ಓಷಧಿ. ೧೪೩); ತಾಳೆಎಲೆ, ಶ್ರೀನಂದನ (ನಾ). ಲಕ್ಷ್ಮಿಯ ಮಗ ; ಮನ್ಮಥ : ""ಪ್ರದ್ಯುಮ್ನಃ . . . ಶ್ರೀನಂದನಃ, 
ವಾಲೆ, ಶ್ರೀತಾಳೆ ಎಲೆ, ತೆಂಗಿನ ಎಲೆ . . . ಇವುಗಳಲ್ಲಿ ಊಟಿಮಾಡುವುದರಿಂದ ಮೂತ್ರಕೃಚ್ಛಿ, ಮನೋಭವಃ - ಈ ೨೮ ಕಾಮ(ದೇವ)ನ ಪೆಸರ್‌'' (ಹಲಾಯು. ೭-೩೩). (ಸಂ. 
. ಮುಂತಾದ ರೋಗಗಳನ್ನು ಹೋಗಲಾಡಿಸುವುದು (ಸಕವೈ. ೪೯). [ಆ ಸಂ. ಶ್ರೀತಾಲ] ಶ್ರೀನಾಥ (ನಾ). ೧. ಲಕ್ಷ್ಮಿಯ ಪತಿ ; ವಿಷ್ಣು : ಶ್ರೀನಾಥ ಗದುಗಿನ ವೀರನಾರಾಯಣ 
ಶ್ರೀತುಲಸಿ, ಶ್ರೀತುಳಸಿ (ನಾ). ತುಳಸಿಯಲ್ಲಿ ಒಂದು ಬಗೆ : ಶ್ರೀತುಲಸಿಯನ್ನು | (ಪುರಂದ. ೨-೧೬೯-೫). ೨. ಸಂಪತ್ತಿಗೆ' ಒಡೆಯನಾದವನು ; ಸಾರ್ವಬೌಮ : 
ಧರಿಸುವುದರಿಂದ ಸಕಲಪಾಪಗಳನ್ನೂ ನಾಶಮಾಡಿ . . . ವಾತ ಶ್ಲೇಷ್ಮ ದೋಷಂಗಳನ್ನು |40| ಕನ್ನಾನೊನೋಚಿತರತ್ನಮಂ ತನಗೆ `: ಮಾಡಲೆಂದು ಬಂದಿರ್ದನೀ ಶ್ರೀನಾಢಂ 
ನಾಶಮಾಡುವುದು (ಸಕವೈ. ೪೫). ಶ್ರೀತುಳಸಿ : ವಿಷ್ಣುತುಳಸಿ, ಕರೀತುಳಸಿ, ಶ್ರೀತುಳಸಿ (ಶಾಂತಿಪು. ೫-೮೧).  [ಸೆಂ.] 
(ಮೈಔಗಿ ೫-೧೯೪೯). "ವಿಷ್ಣುತುಳಸಿ' ಪರಾ. (ಸಂ. ಶ್ರೀತುಲಸೀ] | |'ಶ್ರೀನಾರಿ (ನಾ). ಲಕ್ಷ್ಮಿ ; ಇಂದಿರೆ. 
ಶ್ರೀತುಳಹಿ "ಶ್ರೀತುಲಸಿ' ನೋ. | ಶ್ರೀನಾರೀನಿಳೆಯ = ಸತ್ರ ವಟ ಸ್ತ್ರೀಗೆ ಆವಾಸಸ್ಥಾನನಾದವನು ; ಒಂದು 
ಶ್ರೀತೊಲನಿ. ಶ್ರೀತೊಳಸಿ (ನಾ).  ಶ್ರೀತುಲಸಿ : ಪಕ್ಕಕ್ಕೊಂದುಪವಾಸ ಪುಕ್ಕಟೆ ಬಿರುದು : ಶ್ರೀನಾ(ರೀ] ನಿಳೆಯಂಶ್ರೀಮೂನಾಂಬರದಿವ್ಯಸ್ಥಾ[ನಾ][ಮೋ]1ದಿ ಚೂಡಾಮಣಿ 


ಶ್ರೀತೊಲಸಿ ಸಿಕ್ಕಿಸಿಕ್ಕಿದಲಿ ಹರಿನಾಮ ಭವಭವವದಿ. ಸಿಕ್ಕಿ ಸಾಯುವದು (ಸರ್ವಜ. ೯೧೪). |45| ಮುನಿಪಂ ಧ್ಮಾನಾರೂಢದೆ ನೋಡಿ ತಾನೊಪ್ಪೆ ಕೇವಳಜ್ಞಾನಪ್ರಸಿದ್ದಮೇಂ ಪ್ರಕಟಿಸಿದ 
ಶ್ರೀತೊಳಸಿ : ಅಹೋರಾತ್ರೆ ಶತಬಿಲಪತ್ರೆ ಶ್ರೀತೊಳಸಿ ಸಹ ಮುಡಿ ೯ ಅಂತುಯೆಪ್ಪತ್ತು (ಕಣಆ. ೩೮-೫೨-೧; 7). (ಸಂ. ಶ್ರೀನಾರೀ] 


ಶ್ರೀನಾರೀಕಾಂತ 


ಶ್ರೀನಾರೀಕಾಂತ (ನಾ). ೧. ಲಕ್ಷ್ಮೀರಮಣ ; ವಿಷ್ಣು : '"ಜ್ಞಾನಂ 
ಚಾರಿತ್ರಮೋಕ್ಸಾಗಮತತಿ ಯಜನಾಧ್ಯಾತ್ಮಕಂ ವೇದವಿಪ್ರಂ ಶ್ರೀನಾರೀಕಾಂತಮುಖ್ಯಂ 
ಸುಲಲಿತ ಪರಮಾತ್ಕ್ಮೋದರಂ ಬ್ರಹ್ಮಶಬ್ದಂ'' (ನಾನಾರ. 60). ೨. ಐಶ್ಚರ್ಯಲಕ್ಷ್ಮಿಗೆ | 
ಒಡೆಯನಾದವನು ; ಒಂದು ಬಿರುದು : ಆರೂಢವತ್ಸರಾಜನುದಾರಗುಣಂ 
ಎನುತಕಂದುಕಾದಿತ್ಮಂ ಶ್ರೀನಾರೀಕಾನ್ತಂ ನಿರ್ಜ್ಜಿತವೈರಿವ್ರಜನೆನಿಸಿ ಪಿಟ್ಟುಗಂ ಸಲೆ ನೆಗಟ್ತಂ 
[ಸಂ.] | 
ಶ್ರೀನಾರೀಪತಿ (ನಾ). = ಶ್ರೀನಾಥ ೨ : ಶ್ರೀನಾರೀಪತಿ ದೀಕ್ಷೆಯಂ ಕೊಳಲೊಡಂ | 
ಭೋಂಕಲ್‌ ಮನಃಪರ್ಯಯಜ್ಞಾನಂ ಪುಟ್ಟಿದುದಂತು . . . ಜಗಕ್ಕಾಶ್ಚರ್ಯಮಾಯ್ತಾಶನಾ 
(ಅದಿವು. ೧೬-೭೩); ಶ್ರೀನಾರೀಪತಿ ಬಂದಿಸಿ ಮಾನಿತಗಣಧರಯತೀಂದ್ರರಂ . . . 
ಸಮವಸರಣಮಂ ಪೊಅಮಟ್ಟು (ಶಾಂತಿಪು. ೯-೧). ಸಂ.) 
ಶ್ರೀನಿಕೇತನ (ನಾ). ೧. ಲಕ್ಷ್ಮಿಯ ನೆಲೆ, - ಆವಾಸಸ್ಥಾನ. ೨. ಭಂಡಾರ ; 
ಕೋಶಗೃಹ : ಶ್ರೀನಿಕೇತನಸಂಜಾತ ಕಾಳಮಹಾಕಾಳನೈಸರ್ಪ ಪಾಂಡುಕಪದ್ಮ 
ಪಿಂಗಳಮಾಣವಕಶಂಖಸರ್ವರತ್ನಂಗಳೆಂಬೊಂಭತ್ತು ವಿಧಿಗಳಿಂದಂ (ಶಾಂತಿಪು. 
೧೧-೪೪ ವ). ೩. ಲಕ್ಷ್ಮಿಗೆ ಆವಾಸಸ್ಥಾನನಾದವನು ; ವಿಷ್ಣು. ಸಂ.) 
ಶ್ರೀನಿಲಯ, ಶ್ರೀನಿಳಯ (ನಾ). ೧. ಎ ಶ್ರೀನಿಕೇತನ ೧. ೨. [ಚೈನ] 
` ಸೌಧರ್ಮಕಲ್ಪದ ಒಂದು ವಿಮಾನ : ಶ್ರೀವಧೂಚಂಚನತ್ಕಾಂಚನಲೀಲಾಮಂದಿರ 
ಶ್ರೀನಿಲಯಪೃಧುಲವಕ್ಷಸ್ವಲಂ ತೀರ್ಥನಾಥಂ (ಆಜಪು. ೫-೯೪). ಶ್ರೀನಿಳಯ : ೩. 
ಲಕ್ಷ್ಮಿಗೆ ವಾಸಸ್ಥಾನನಾಗಿರುವವನು ; ಸಂಪತ್ತಿಗೆ ನೆಲೆಯಾದವನು : 
ದಳತ್ಪದ್ಮದಿಂದದಿಕಶ್ರೀನಿಳಯಂ ಸುಪುತ್ರನೊಗೆತರ್ಕುಂ ನಿಮ್ಮೊಳುರ್ವೀಶ್ವರಾ 
(ಪುಷ್ಪಪು. ೩-೧೨೨). (ಸಂ. 
ಶ್ರೀನಿವಾಸ (ನಾ). ೧. ಲಕ್ಷ್ಮಿಯ ವಾಸಸ್ಥಾನ, - ನೆಲೆ. ೨. ಐ ಶ್ರೀನಿಕೇತನ ೩: 
ಶ್ರೀನಿವಾಸ ನೀನೇ ಪಾಲಿಸೋ ಶ್ರಿತಜನಪಾಲ ಗಾನಲೋಲ ಶ್ರೀಮುಕುಂದನೇ (ಪುರಂದ. 
೧-೭ ಪಲ್ಲಎ); ಶ್ರೀವೆಂಕಟಾಚಲನಿವಾಸ ಶ್ರೀನಿವಾಸಚರಣಾರವಿಂದ ಕರುಣಾವಿಧಾಯಕ 
ಕೈಂಕರ್ಮಧೌರೇಯನುಂ (ಎಕ. 111, ಶ್ರೀರಂಗ. ೬೪-೬೯೩; 1722). [ಸಂ.] 
ಶ್ರೀನಿಸರ್ಗ (ನಾ). ಅತಿಶಯವಾದ ದಾನವನ್ನು ಮಾಡುವವನು : ವರಮಾರ್ಗ್ಗಂ 
ಶ್ರೀನಿಸರ್ಗ್ಗಂ ವಿನಯವಿನತಭರ್ಗ್ಗಂ ಜಿತಾರಾತಿವರ್ಗ್ಗಂ ಸ್ಥಿರಕಾರ್ಯಂ . . . ಧರೆಗೆಲ್ಲಂ 
[ಸಂ.] 


(ಸೌಇಇ. ಸಸ, ೧೮-೧೨: 980). 


ರಾಚಮಲ್ಲಂ ಕುಡುತವಿರಲೆ ಬಲ್ಲಂ (ಎಇ. X1೪, ೨೮೦-೧೩; 1181). 

ಶ್ರೀನಿಳಯ "ಶ್ರೀನಿಲಯ' ನೋ. 

ಶ್ರೀನೀಡ (ನಾ). ಲಕ್ಷ್ಮಿಯ ವಾಸಸ್ಥಾನ : ಶ್ರೀನೀಡಂ ಪುರಮಬ್ಬಿತತ್ವನಯಘೋಷಂ | 
ಕರ್ಣಧಾರಂ ಮಹಾಮಾನಸ್ತಂಭಕುಳಂ ಶಿಳಂ . . . ಆಗೇನೊಪ್ಪಿರ್ಪುವೊ ಪೋಲ್ತು 
ದಿವೃಜಿನಚೈತೃಂಗಳ್‌ ಬಹಿ ತ್ರ೦ಗಳಂ (ಪುಷ್ಪಪು. ೨-೬೪). [ಸಂ.1 

ಶ್ರೀಪ (ನಾ). ವಿಷ್ಣು : ಜಕ್ಕಣಾಚಾರ್ಯನಿಂ ಶ್ರೀಪನುತಪದಭಕ್ತ ಮಹಿಮೆಗಳ ನೆಟೆ 
ಕೇಳ್ವು.. . ಮೆಚೆದನುಚ್‌ೆ ಪ್ರೌಢಭೂಪಂ (ಪ್ರೌಢರಾ. ೧. ಸೂಚನೆ). (ಸಂ. 

ಶ್ರೀಪಂಚಮಿ (ನಾ). ಮಾಘಶುದ್ಧಪಂಚಮಿ : ಅಂತು ಯೌವನಂ ನೆಟವಿನಂ 
ಒಂದುದೆವಸಂ ಶ್ರೀಪಂಚಮಿಯೊಳುಪವಾಸನಿರತೆಯಾಗಿ (ಶಾಂತಿಪು ೫-೧೮ ವ). 

(ಸಂ. ಶ್ರೀಪಂಚಮಾ) 

ಶ್ರೀಪತಿ (ನಾ). ೧. ಲಕ್ಷ್ಮಿಯ ಗಂಡ : ಶ್ರೀಪತಿಯುಂ ಸಕಲವಚಶ್ಶ್ರೀಪತಿಯುಮು 
ಮಾಪತಿಯುಮೆಮುಗಮಾದರದಿಂ ಶ್ರೀಪದಮಂ ಸಕಳವಚಶ್ಮ್ಶೀಪದಮಂ 
ಪರಮಪದಮನೀಗಭಿವಂದ್ಕರ್‌ (ಲೋಕೋಪ. ೧-೧); ಶ್ರೀಪತಿಗೆ ಸೊಬಗನುಡುಪತಿಗೆ 
ಶಾಂತಿಯನು . . . ಕೊಟ್ಟ ಗುರುಮೂರ್ತಿ ಪಂಪಾಪತಿ ವಿರೂಪಾಕ್ಷನೆಮಗಿಷ್ಟಸಿದ್ದಿಯಂ 
ಮಾಳ್ಕೆ (ಹಚಕಾ. ೧-೧); ಶ್ರೀಪತಿವಿಭವಂ ಮನಸಿಜರೂಪಂ ದೇವೇಂದ್ರಸೂನು 
ರಾಮನೃಪಾಲಂ (ಎಕ. !% ಎಳಂದೂ. ೧-೩೨; 1654). ೨. ಸಂಪತ್ತಿಗೆ ಒಡೆಯನಾದವನು; 
ರಾಜ : ಶ್ರೀಪತಿಗೆ ಯುದ್ದಮಲ್ಲಮಹೀಪತಿಗೆ ನೆಗಟ್ಲ್‌ ಪುಟ್ಟೆ ಪುಟ್ಟಿದನಖಳಕ್ಸ್ಮಾಪಾಲ 
ಮೌಳಿಮಣಿ . . . ರಂಜಿತಚರಣಂ (ಪಂಪಭಾ. ೧-೧೮). ೩. [ಜೈನ] ಜಿನ ; ಅರ್ಹಂತ: 


೮೧೭೦ 


ಶ್ರೀಮಂತ್ಮ 


ಜಿನಪತಿ ಮದ್ಬಗಿನೀಪುತ್ರಂ . . . ಭಾನುಮತಿಗೆ ವರನೇತೆಅದಿಂ (ಪುಷ್ಪಪು ೭-೫೩). ೪. 
[ಛಂದ] ವಿಷ್ಣುಗಣದಲ್ಲಿ ಒಂದು ಬಗೆ; ಆದಿಯಲ್ಲಿ ಒಂದು ಗುರುವೂ ಕಡೆಯಲ್ಲಿ 
ಎರಡು ಲಘುಗಳೂ ಬರುವ ಅಂಶಗಣ («-೬ಟ) : ವಿಷ್ಣುಗಣಮೆಂತೆಂದೂಡೆ : 
-— ೧. ಗೋವಿಂದಂ. . . ೭. ಶ್ರೀಪತಿ. ೮. ಮುರರಿಪು (ಛಂದೋಂಬು. ೫-೨೪೦ ವ). [ಸಂ.] 
ಶ್ರೀಪರ್ಣ (ನಾ). ೧. ಒಂದು ಬಗೆಯ ಮರ. ೨. ತಾವರೆ ; ಕಮಲ. 10.) 
ಶ್ರೀಪರ್ಣಿ (ನಾ). ೧. ಒಂದು ಬಗೆಯ ಸಸ ; ಕುಂಬಳೆಗಿಡ : "“ಗಂಭಾರೀ... 
ಶ್ರೀಪರ್ಣೀ, ಭದ್ರಪರ್ಣೀ, ಕಾಶ್ಚರ್ಯಃ -೭ ಶೀವನೆಯ ಮರದ ಹೆಸರು. ಕೆಣವರಿದಕ್ಕಿ 
ಕುಂಬಳೆಗಿಡವೆಂದು ಅರ್ಥ ಹೇಳುವರು'' (ಸಿದ್ಧಾಂತಿ. ೧೨೦). ೨. ವ ಶ್ರೀಪರ್ಣ ೧: 
""ಶ್ರೀಪರ್ಣೀ - ನರಿವಾಲ, ಸಿವನ್ನಿದ್ವಯ, ನರುವಲು, ಬೆಲ್ಲವ 
(ಓಷಧಿ. ೧೭). (ಸಂ. ಶ್ರೀಪರ್ಣೀ। 
| ಶ್ರೀಪರ್ಣಿಕೆ (ನಾ). * ಶ್ರೀಪರ್ಣ ೧ : "ಶ್ರೀಪರ್ಣಿಕಾ . . . ಕಟ್ಟಲಃ - ೫ ಕಿರಿಯ 
| ಶಿವನೀಮರದ ಹೆಸರುಗಳು'' (ಸಿದ್ಧಾಂತಿ. ೧೨೧). ಸಂ. ಶ್ರೀಸರ್ಣಕಾ] 
| 
| 


5 


ತ್ರ 


aN 


ಉತ್ಪಲ'' 
10 


ಶ್ರೀಪರ್ಬತ (ನಾ). ತಿರುಪತಿ ಬೆಟ್ಟ : ಇ ದತ್ತಿಯನಳಿದೋಂ ಶ್ರೀಪರ್ಬ್ಬತಮುಂ 
ವಾರಣಾಸಿಯುಂ ಕವಿಲೆಯುಂ ಬ್ರಾಹ್ಮಣರುಂ ತಪೋದ'ನರುವುನಳಿದ 
ಪಣ್ತ್‌ಮಹಾಪಾತಕಂ (ಎಕ. 1%. ಚಾಮರಾ. ೧೮-೨೧; ಸು. 1000 1). [ಇ ಸಂ. ಶ್ರೀಪರ್ವತ। 

ಶ್ರೀಪರ್ವತ (ನಾ). ೧. ಶ್ರೀಶೈಲ: ಮಲ್ಲರಸನೆಂದೊಬ್ಬ ಧರಣೀವಲ್ಲಭಂ . . . ಎಲ್ಲಾ ತ್ಯಜಿಸಿ 
ತಾಂ ಶ್ರೀಪರ್ವತಕೆ ಹೋಗಿ (ಬಸಪು ೧೯-೨೦). ೨. ತಿರುಪತಿ ಬೆಟ್ಟಿ : (8. (ಸಂ. 

ಶ್ರೀಪಾದ (ನಾ). ೧. ಮಂಗಳಕರವಾದ ಚರಣ, -- ಪಾದ : ನಿಮ್ಮ ಶ್ರೀಪಾದವ 
ಮುಟ್ಟಿ ಎನ್ನ ಕರ್ಮ ಹಲ್‌ೌಯಿತು (ಬಸವ. ೭೯೩); ಶ್ರೀಪಾದಮಂ ತೊಳೆದು ಪಾದೋದಕಮಂ 
ತಳೆದು (ನಂಬರ. ೪-೩೧). ೨. ಗುರುಹಿರಿಯರನ್ನು ಸಂಬೋಧಿಸುವಾಗ ಬಳಸುವ 
ಗೌರವಸೂಚಕಶಬ್ದ : ಶ್ರೀ ಸುಧೀಂದ್ರತೀರ್ಡ ಶ್ರೀಪಾದಂಗಳವರಿಂದ ವಟು 
ಲಕ್ಷ್ಮೀನಾರಾಯಣನಿಗೆ ಬ್ರಹ್ಮೋಪದೇಶವಾಯಿತು (ಕಛವಿ. ೩೨೫), [ಸಂ.] 

ಶ್ರೀಪಿಷ್ಟ (ನಾ). ದೇವದಾರುವೃಕ್ಷದ ಅಂಟು ; ಗುಗ್ಗುಳ : "'ಶ್ರೀಪಿಷ್ಟ - 
ಧೂಪ'' (ಗಂಗಾಮ. ೩೧೧). ಸಂ.) 

25| ಶ್ರೀಪುರುಷ (ನಾ). ಒಬ್ಬಾತನ ಹೆಸರು ; ೫ ಗಂಗವಂಶದ ಒಬ್ಬ ರಾಜ : 
ಸ್ವಸ್ತಿಶ್ರೀ ಶ್ರೀಪುರುಷ ಪ್ರಿಥಿವೀರಾಜ್ಯಗೆಯೆ ವೈಳಕಯ್ನಾಡರ ತಟಿಯೂರಾಳ ಆವುಕ್ಕ 
ಇಯುರೆ (ಎಕ. (೪. ಗುಂಡ್ಲುಪೇ. ೮೬-೧; ಸು. 750). ([ಸಂ.) 

ಶ್ರೀಫಲ, ಶ್ರೀಫಳ (ನಾ). ೧. ಒಂದು ಬಗೆಯ ಮರ ; ಬಿಲ್ವಪತ್ರೆ : ಇರ್ದುದು 

- ಆತನ ಸುಕೃತದ ಬೀಜಂ ಪೂತ ಶ್ರೀಫಲ ಸುವರ್ಣಕಾದ್ರಿನಿವಾಸಂ (ಹಮ್ಮಿರ. 

೮-೩೦). ಪಿ. ಬಿಲ್ವದ ಕಾಯಿ : ಶ್ರೀಫಲಪಯೋಧರೆಯೆ ಕೇಳು (ನವಮೋ. ೩-೧೭). 
ಶ್ರೀಫಳ : ೨. ಶ್ರೀಫಳೋದ್ಯತ್ಸ್ತಳಂ ಬಂಧುರಗೋಲಾಂಗೂಲಮಂ ಕೊರ್ವಿಸೆ 
ಸೊಗಯಿಪುದೀ ಕಾನನೋದ್ದೇಶಂ (ಪುಷ್ಪಪು. ೫-೬೯). [ಸಂ.] 

ಶ್ರೀಫಲಿ (ನಾ). ೧. ನೀಲಿಯ ಗಿಡ : "“ನೀಲೀ . . . ರಂಜನೀ, ಶ್ರೀಫಲೀ . . . 
ದೋಲಾ, ನೀಲಿನೀ - ೧೧ ನೀಲೀಗಿಡದ ಹೆಸರುಗಳು'' (ಸಿದ್ಹಾಂತಿ. ೧೩%). 
೨. ನೆಲ್ಲಿಮರ : "“ಶ್ರೀಫಲೀ -- ನೆಲ್ಲಿ'' (ಓಷಧಿ. ೧೬೭). (ಸೆಂ. ಶ್ರೀಫಲೀ 

ಶ್ರೀಫಳ "ಶ್ರೀಫಲ' ನೋ. 

ಶ್ರೀಬಳ್ಳಿ (ನಾ). ಶ್ರೀಕಾರವನ್ನು ಬರೆದು ಬಳಿಕ ಬರೆಯುವ ವರ್ಣಗಳು ಮತ್ತು 
ಅವುಗಳ ಕಾಗುಣಿತ : ಅಕ್ಷರಾರಂಭಕಾಲದಲ್ಲಿ ಅಂಥಾ ಮಂಗಳಾಚರಣರೂಪವಾದ 
"ಶ್ರೀಬಳ್ಳಿ' "ಓಬಳ್ಳಿ' ಎಂಬ ವರ್ಣಮಾಲೆಗಳು (ಬಳ್ಳಿಗಳು) ನೆಲೆಗೊಂಡವು (ಕನ್ನಇ ೧೨೪). 
"ಕಾಬಳ್ಳಿ' ಪರಾ. (ಶ್ರೀ * ಬಳ್ಳಿ] 

ಶ್ರೀಮಂತ, (ನಾ). ಚೊಚ್ಚಿಲ ಗರ್ಭಿಣಿಸ್ತ್ರೀಗೆ ಮಾಡುವ ಒಂದು ಸಂಸ್ಕಾರ; 
ಸೀಮಂತ : ಆಕೆ ಗರ್ಭಿಣಿಯಿದ್ದಾಗ ಮುಡಿದ "ಶ್ರೀಮಂತ'ವೂ ಮಧುರವಾಗಿದ್ದು ಈಗ 
ಅಳಿಸಿಹೋಗುತ್ತಿರುವ ಪರಂಪರೆಯ ಸವನೆನಪನ್ನು ತಂದುಕೊಡುತ್ತವೆ (ಸಮಜೀ. ೭ ಪೀಠಿಕೆ). 

[ಆ ಸಂ. ಸೀಮಂತ) 


15 


೪ 
ಅ 


30 


35 


40 


ಶ್ರೀಪತಿ ಸುರದಾರಕರೊಡನಾ ಪೊತ್ತುಂ ನೆಟ್‌ದು ರತ್ನಧೂಳೀಪಟಲವ್ಕಾಪಿತ [ss ಶ್ರೀಮಂತ್ಮ (ನಾ). ೧. ಸಂಪತ್ತಿನಿಂದ ಕೂಡಿದುದು ; ಐಶ್ವರ್ಯದಿಂದ 


ತನುಮೃದುಮುಗ್ಧಾಲಾಪಂ ಬಳೆದಂ ಸರಸ್ಪತೀಮಣಿಹಾರಂ (ಅಪು. ೮-೧); ಶ್ರೀಪತಿ | 


ಕೂಡಿದುದು. ೨. ಸಂಪತ್ತುಳ್ಳವನು ; ಹಣವಂತ ; ಧನಿಕ : ಗೋಮಿನೀಪತಿ 


ಶ್ರೀಮಂತಿಕೆ 


ಗೋಬ್ರಾಹ್ಮಣರಕ್ಷಣ ಶ್ರೀಮಂತ ಸಲಹೆನ್ನನೊಲಿದು (ಶತಸಾಂ. ೬೨-೯). ೩. (ಆಲಂ) 
ಪರಿಪೂರ್ಣವಾದುದು : ಆಂತರಿಕಜೀವನವೆಲ್ಲ ಹೀಗೆ ಶ್ರೀಮಂತವಾದಂತೆ 
ಸ್ವಾಮಿದಾಸರಲ್ಲಿ ಇನ್ನೊಂದು ವಿಕಾಸವು ಕಾಣಿಸಿಕೊಂಡಿತು (ಸಮಜೀ. ೧೦೨೦); ವೈಯಕ್ತಿಕ 
ಮಿತಿಯನ್ನು ದಾಟಿದಾಗ ಮಾತ್ರ ಕೇಶವನ ಅಂತರಂಗ ಅನೇಕಪ್ರಜ್ಞೆಗಳಿಂದ 
ಶ್ರೀಮಂತವಾಗಿದೆ (ಹೊಸ್ತಿ. ೨೯೬). (ಸಂ. ಶ್ರೀಮತ್‌) 

ಶ್ರೀಮಂತಿಕೆ (ನಾ). ೧. ಸಂಪತ್ತು ; ಸಿರಿವಂತಿಕೆ : ಶೀರ ಶ್ರೀಮಂತಿಕೆಯಿಂದಲ್ಲದಿದ್ದರೂ 

- ಸಂಸ್ಕೃತಿವಂತರು ಎನಿಸಿಕೊಂಡವರಿಗೆ "ಎವರ್‌ಗ್ರೀನ್‌'ನಲ್ಲಿ . . "ಡಿನ್ನರಿದೆ' 

ಎಂದರೆ ಅದೊಂದು ಗೌರವದ ಸಂದರ್ಭ (ಒಂಟದ. ೧). ೨. (ಆಲಂ) ಘನತೆ ; 
ಗೌರವ : ಇಂತಹ ಗ್ರಂಥಗಳಿಂದ ನಮ್ಮ ಶಾಸ್ತ್ರಸಾಹಿತ್ಮದ ಶ್ರೀಮಂತಿಕೆ ನಿಜವಾಗಿಯೂ 
ಹೆಚ್ಚುತ್ತದೆಂದು ನನ್ನ ಭಾವನೆ (ಸಂಶೋಧ. ೨೩೩). (ಶ್ರೀಮಂತ, *- - ಇಕೆ] 

ಶ್ರೀಮಜ್ಜನ (ಮಾಹಿ ೧. ಮಂಗಳಕರವಾದ ಸ್ನಾನ. ೨. ಗೌರವಾನ್ವಿತ ಜನ. 
೧, ೨ : ಶ್ರೀಮಜ್ಜನಲಲಿತಂ ಸುಮನೋಮಾಳಾರಂಮ್ಮವುದ್ಧವಸ್ತು ಬ್ರಜಶೋಭಾಮಂಡನ 
ವೆಣೆಯೆನಿಪುದು ಭೂಮಹಿಳೆಯ ಕುಂತಳಕ್ಕೆ ಕುಂತಳದೇಶಂ (ಎಇ. ೫% ೩೪-೮; 1189). 

[ಸಂ. (ಶ್ರೀ 3- ಮಜ್ಜನ ; ಶ್ರೀಮತ್‌ 4 ಜನ)) 

ಶ್ರೀಮತಿ (ನಾ). ೧. ಸಂಪತ್ತನ್ನುಳ್ಳವಳು ; ಐಶ್ವರ್ಯವುಳ್ಳವಳು. 
೨. ಹೆಂಗಸರನ್ನು ಸಂಬೋಧಿಸುವಾಗ ಬಳಸುವ ಒಂದು ಗೌರವಸೂಚಕ 
ಪದ: ಶ್ರೀಮತಿ ವಿಶಾಲಾಕ್ಷಿಯವರು ಅನೇಕ ಕಾದಂಬರಿಗಳನ್ನು ಬರೆದಿದ್ದಾರೆ (ರೂಢಿ). 
೩. ಹೆಂಡತಿ : ನನ್ನ ಶ್ರೀಮತಿ ಮನೆಯಲ್ಲಿ ಇಲ್ಲ (ರೂಢಿ). (ಸಂ. ಶ್ರೀಮತೀ। 

ಶ್ರೀಮತು (ಗು). ೧..ಸಂಪತ್ತುಳ್ಳ ; ಶ್ರೀಮಂತವಾದ. (ನಾ). 
೨. 'ಗೌರವಾನ್ವಿತನಾದ' ಎಂಬರ್ಥದಲ್ಲಿ ಬಳಸುವ ಪದ : ಸ್ವಸ್ತಿಶ್ರೀಮತು 
ಆಳುಅರಸರ್‌ ಗುಣಸಾಗರಾದ್ದಿ ತೀಯನಾಮಧೇಯನ್‌ ಕದಮ್ಟಮಣ್ಣಲಮನಾಳುತ್ತುಂ 
. « * ಕಿಯ್ದಾನ ದೇವಕೆ ಎಲ್ಲಮಾನ್ಸರ್ವಪರಿಹಾರಂ ಬಿಟ್ಟ (ಎಕ. ೪1 ಕೊಪ್ಪ. ೩೮-೧; 
ಸು. 675 7); ಪಶ್ಚಿಮರಾಯ ಭೋಜದೇವ ದಿಸಾಪಟ್ಟ ಶ್ರೀಮತು ಪ್ರತಾಪಚಕ್ರವರ್ತ್ತಿ. 
ಸಿಂಗಣದೇವ ದಕ್ಷಿಣಭುಜಾದಂಡನಾಯಕ (ಎಇ ೩೩೫, ೯-೬; 1220). [ಸಂ. ಶ್ರೀಮತ್‌] 

ಶ್ರೀಮಾನಿನಿ (ನಾ). ೧. ಗೌರವಾನ್ವಿತ ಹೆಂಗಸು : ವ್ಮೋಮಾದಿ ಜಲಾಂತಂ ತಾಮಾಗೆ 
ನಿತಾಂತಂ ಶ್ರೀಮಾನಿನಿ ಕೇಳಾ ನಾಮಂ ತನುಮಧ್ಯಂ (ಛಂದೋಂಬು. ೨-೭೮). ೨. ಲಕ್ಷ್ಮಿ. 

[ಸಂ. ಶ್ರೀಮಾನಿನೀ। 

ಶ್ರೀಮುಂಜ (ನಾ). ಒಬ್ಬಾತನ ಹೆಸರು : ಸ್ವಸ್ತಿಶ್ರೀ ಬಾಲಾದಿತ್ಮರಾಳು ಶ್ರೀಮುಣ್ಣ 
ನೆಮ್ಟೊನ್ನೀಲಸಿನ್ಹಮನಸಿಜರಾನಿಟ್‌ದು ಪಿಡಿದು ತಾನ್ಪೊನ್ಹಿದಾನ್‌ (ಮೈಲರಿ. ೧೯೪೧, 
೨-೨; ಸು. 8ನೆಯ ಶತ). (7) 

ಶ್ರೀಮುಖ (ನಾ). ೧. ಸುಂದರವಾದ ಮುಖ : ಅದು-ಎಂತಹ ಗಡ್ಡವನ್ನಾದರೂ 
ಒಲ್ಲೆನೆಂದು ಅಕ್ಷೇಪಿಸಿ ದಂಗೆಯೇಳುವ ಶ್ರೀಮುಖವಹುದು (ಮಂತ್ರಶ. ೯೧-೧). 
೨. ಬರಹದ ರೂಪದಲ್ಲಿರುವ ರಾಜಾಜ್ಞೆ ಮುಂತಾದುವು ; ನಿರೂಪ : 
ಈಶನೀ ಪಲ್ಲಕ್ಕಿಯಂ ಕಳುಹಿದಂ ನೀಂ ಸುಖಾಸೀನನಾಗೇಳು . . . ಎಂದೆನುತ್ತಿತ್ತ 
ಶ್ರೀಮುಖವನು ಶ್ರೀಶಿರದೊಳಾಂತು (ರಾಘಚ. ೧೪-೮೧); ಪೋಪರು ಮಹಾಖಾನನಿಗೆ 
ಒಂದು ಶ್ರೀಮುಖವನ್ನು ಬರೆಸಿಕೊಟ್ಟುದಲ್ಲದೆ . . . ಬೆಲೆಯಾದ ಬಹುಮಾನಗಳನ್ನೂ 
ಕಳುಹಿಸಿಕೊಟ್ಟರು (ಪ್ರವಾಇ 1೬ ೬). ೩. ಅರುವತ್ತು ಸಂವತ್ಸರಗಳಲ್ಲಿ ಏಳನೆಯದು: 
ಶ್ರೀಮುಖಸಂವತ್ಸರದ ಮಾರ್ಗಶಿರ ಸು ೧೦ (ಎಕ: ಟ€, ನೆಲಮಂ. ೯-೨; 1333); ಆ ವರ್ಷವೇ 
ಪ್ರಭವ ವಿಭವ ಶುಕ್ಲ ಪ್ರಮಾದೂತಂ ಪ್ರಜೋತ್ಪತ್ಕ ಆಂಗೀರಸ ಶ್ರೀಮುಖ . . . 
ಅಕ್ಷಯವೆಂದಖಜುವತ್ತು ತೆಜನಾಗಿಹುದು (ಎವೇಕ. ೨೬೩). ([ಸಂ.) 

ಶ್ರೀಮುದ್ರೆ (ನಾ). ೧. ವಿಷ್ಣುವಿನ ಶಂಖ, ಚಕ್ರ, ಗದೆ, ಪದ್ಮ ಮೊದಲಾದ 
ಲಾಂಛನ : ಹರಿಯ ದಾಸರು ಎನ್ನ ಬಂಧುಬಳಗಾದರು ಹರಿಯ ಶ್ರೀಮುದ್ರೆ 
ಆಭರಣವಾಯಿತು (ಕನಕ. ೯೭-೧). ೨. [ದ್ವೈತ। ವೈಷ್ಣವರ ಲಾಂಛನವಾದ ಶಂಖ, 
ಚಕ್ರ, ಗದೆ, ಪದ್ಮ ಮೊದಲಾದವುಗಳ ಗುರುತುಳ್ಳ (ಲೋಹದ) ಸಾಧನ 
ಮತ್ತು ಆ ಸಾಧನದಿಂದ ದೇಹದ ಮೇಲೆ ಧರಿಸುವ ಗುರುತು : 8). 

(ಸಂ. ಶ್ರೀಮುದ್ರಾ! 


ಹ್ಮ್‌ 


ಧ್ರ 


20 


25 


35 


45 


ಶ್ರೀರಾಮೆ 


ಶ್ರೀಮುದ್ರೆಗಿಡ (ನಾ). ಒಂದು ಬಗೆಯ ಗಿಡ : ಶ್ರೀಮುದ್ರೆಗಿಡ, ತುತ್ತಿ, ಕಿಸಂಗಿ, 
ತುರುಬೀಗಿಡ, ಗಿಡುತಿಂಗಿ (ಮೈಔಗಿ. ೧-೬). (ಶ್ರೀ *- ಮುದ್ರೆ * ಗಿಡ (ಆ ಗಿಡು)) 

ಶ್ರೀಯಮ್ಮ (ನಾ). ಒಬ್ಬಾತನ ಹೆಸರು : ತೊಣ್ಣಿನ್ಹ್ನರ ಮಗನುಂ 
ಪೊರಿಗೊಣ್ಣಿನ್ನಮ್ಮಗನುಂ ಶ್ರೀಯಮ್ಮನೆ!ಮ್ಪೊ) ೫% ಯೈಸರ್‌ ಅರಿಧೀರನೆ [ಮ್ಟೋ] ದ 
XXX (ಸೌಇಇ x, ೧೦-೩; 8ನೆಯ ಶತ). [ಶ್ರೀ * ಅಮ್ಮ] 

ಶ್ರೀಯಾಣ್ಮ (ನಾ). ಲಕ್ಷ್ಮೀಪತಿ ; ವಿಷ್ಣು : ಮೃದು ಮಧುರವಹ ಮಹಾಸ್ತೋತ್ರದಿಂದೆ 
ಪೊಗಳುವೆ ಶ್ರೀಯಾಣ್ಮನ (ವೀಶೈಪು. ೩-೬-೨೬). (ಶ್ರೀ ಅಣ್ಮ (ಆ ಆಳ್ಮ)| 

ಶ್ರೀಯುತ (ಗು). ೧. ಸಂಪತ್ತಿನಿಂದ ಕೂಡಿದ. (ನಾ). ೨. ಐಶ್ವರ್ಯವಂತ : 
ಶ್ರೀಯುತನೊಳುದಾರತೆ ವಾಕ್ಫ್ರೀಯುತನೊಳಮತ್ಸರತ್ಚಮಾಗದುದಾರಂ ಶ್ರೀಯುತ 
ನಮತ್ಸರಂ ವಾಕ್ಚೀಯುತನಾದೊಡೆ ಕೃತಾರ್ಥರಾಗರೆ ಕವಿಗಳ್‌ (ಗದಾಯು. ೧-೪೯). 
೩. ದೇವರು, ಪೂಜ್ಮವ್ಮಕ್ತಿ ಮುಂತಾದವರ ಹೆಸರಿನ ಹಿಂದೆ ಸೇರುವ ಒಂದು 
ಗೌರವಸೂಚಕಪದ : ಶ್ರೀಯುತ ಶಾಂತಿವರ್ಮ ಪೆಅರಾರ್ಪು ವಿಚಾರಿ 
ಪೊಡಂಧವರ್ತಕನ್ಕಾಯಮೆ (ಪುಷ್ಪಪ್ರ ೧-೭೮). [ಸಂ.) 

ಶ್ರೀರಂಗ (ನಾ). ೧. ವಿಷ್ಣುವಿನ ಹೆಸರುಗಳಲ್ಲಿ ಒಂದು : ಲೋಕವ 
ಕಾಯ್ದ ಪತ್ತವತಾರ ಶ್ರೀರಂಗ (ಶತಸಾ. ೧೪-೭೭). ೨. ದಕ್ಷಿಣಭಾರತದ 
ತಮಿಳುನಾಡಿನಲ್ಲಿರುವ ಪ್ರಸಿದ್ದವಾದ ಒಂದು ವೈಷ್ಣವಕ್ಷೇತ್ರ : ಶ್ರೀರಂಗ, 
ಶ್ರೀಮುಷ್ನ, ಕುಂಭಕೋಣ, ಮನ್ನಾರುಗುಡಿ ಮುಂತಾದ ಅನೇಕ ವಿಷ್ಣುಕ್ಷೇತ್ರಗಳಿರುವುದು 
(ಮಹಾವಂ. 1. ೧೯). ೩. ಕರ್ನಾಟಕದ ಮೈಸೂರುಜಿಲ್ಲೆಯಲ್ಲಿ ಇರುವ 
(ಇತಿಹಾಸ)ಪ್ರಸಿದ್ದವಾದ ಒಂದು ವೈಷ್ಣವಕ್ಷೇತ್ರ ; ಶ್ರೀರಂಗಪಟ್ಟಣ : 
ಶ್ರೀರಂಗದ ಕಂದಾಡಿ ಅಂಣನವರ ಶಿಶ್ಕರಾದ ವೇದಾಂತಿ ರಾಮಾನುಜ ಜೀಯವರಿಗೆ 
ನಮಸ್ಕರಿಸಿ ಸಮರ್ಪಿಸಿದೆವು (ಎಕ. ೪:೫), ಪಾಂಡವ. ೧೩೦-೮; 1544). [ಸಂ.) 

ಶ್ರೀರಂಜನಿ (ನಾ). [ಸಂಗೀತ] ಒಂದು ರಾಗದ ಹೆಸರು : ಶ್ರೀರಂಜನಿಯು . .. 
ಎಲ್ಲ ಕಾಲಗಳಲ್ಲಿಯೂ ಹಾಡುವಂತಹುದು (ಚತುಪ್ರ. ೧೩೮). (ಸಂ. ಶ್ರೀರಂಜನೀ] 

ಶ್ರೀರಮಣ (ನಾ). ೧. ಲಕ್ಷ್ಮಿಗೆ ಒಡೆಯನಾದವನು ; ವಿಷ್ಣು : ಶ್ರೀರಮಣ 
ವಿಬುಧಪತಿ ವಾರಿಜಭವಾದಿ ವೃಂದಾರಕಪ್ರಚಯ . . . ಪಾಲಿಪುದೆನಗೆ ಚಾರುಮತಿಯಂ 
(ಕಬ್ಬಕ್ಕೆ. ೧). ೨. ಕೃಷ್ಣ : ಶ್ರೀರಮಣಂ ಪುಟ್ಟಿರೆ ಕೋಟೀರಾದ್ಮಾಭರಣಚಕ್ರ 
ಮುಖ್ಕಾಯುಧನಾನಾರಶ್ಮಿಯನು ವಿಜೃಂಭಿಸೆ ರಾರಾಜಿಸಿದತ್ತು ಕೌಸ್ತುಭಂ ಪೇರುರದೊಳ್‌ 
(ಜಗಎ. ೩-೧). ೩. ಸಂಪತ್ತಿನ ಒಡೆಯ ; ಚಕ್ರವರ್ತಿ : ಶ್ರೀರಮಣನೆಆಗಿ 
ಮುಕ್ತಿಶ್ರೀರಮಣನ ಪಾದಪೀಠದೊಳ್‌ ಸುರಸಭೆ ಕಣ್ಣಾರೆ ನಡೆನೋಡೆ ಮದನಾಕಾರಂ 
ತಳರ್ದಂ ಸರಸ್ವತೀಮಣಿಹಾರಂ (ಆದಿಪು. ೧೪-೧).  [ಸಂ.1 

ಶ್ರೀರಮಣಿ (ನಾ). ಸಂಪತ್ತಿನ ಅಧಿದೇವತೆ ; ಲಕ್ಷ್ಮಿ : ಶ್ರೀರಮಣಿಯಂ 
ದ್ವಿಷದ್ದಳಪಾರಾವಾರದೊಳುದಗ್ರ ಭುಜವಿಜಯಮಹಾಮೇರು(!ವಿ1ನೆ ಕಡೆದು 
ಪಡೆದಳವಾರುಮನಿಟ್‌ಸಿದುದುದಾತ್ತನಾರಾಯಣನಾ (ವಂಪಭಾ. ೪-೧); ಶ್ರೀರಮಣಿಗೆ ನೆಲೆ 
ತನ್ನಯ ಪೇರುರಮಂ ಮುಾಟ್ಟ್‌ನೆಂಬ ಬಗೆ ಮಿಗೆ . . . ಪೂಣ್ಣಿರ್ದಂ 
ಕೌರವಕುಲವಿಲಯಕೇತು ಸಾಹಸಭೀಮಂ (ಗದಾಯು. ೮-೧). (ಸಂ. ಶ್ರೀರಮಣೀ। 

ಶ್ರೀರಾಗ (ನಾ). ೧. ಅತಿಶಯವಾದ ಸಂತೋಷ, -- ಆನಂದ : ಶ್ರೀರಾಗಂ 
ಮೆಲ್ಲೆರ್ದೆಗಂ ಶ್ರೀರಾಗಮನೀಯೆ ಪಾಡಿದರ್‌ ಶಶಿಮುಖಿಯರ್‌ (ಉದ್ಭಟ. ೩-೧). ೨. 
[ಸಂಗೀತ] ಒಂದು ರಾಗದ ಹೆಸರು : ಮಧುಮಾಧವಿ ಶಂಕರಾಭರಣ . . . 
ಶ್ರೀರಾಗ ಸಾಳಗ . . . ಕರ್ನಾಟಕಬಂಗಾಳಮೆಂಬಿಪ್ಪತ್ತೇ ರಾಗಾಂಗದಿಂದಾದ ರಾಗಂಗಳು 
(ವಿವೇಕ. ೧೮೮). [ಸ0.) 

ಶ್ರೀರಾಮಟಂಕೀವರಹ (ನಾ). ಶ್ರೀರಾಮನ ಪಟ್ಟಾಭಿಷೇಕದ ಚಿತ್ರವಿರುವ 
ಒಂದು ಚಿನ್ನದ ನಾಣ್ಯ : ಶ್ರೀರಾಮಟಂಕೀವರಹಾ ಮುಂತಾದ ವಳಯ ನಾಣ್ಮ ಸುಂದರ 
(ಕುಚೇಲೋ. ೧೩೪). [ಶ್ರೀರಾಮ್ಮ 4 ಆ ಟಂಕ್ಕಿ *- ವರಹ] 

ಶ್ರೀರಾಮೆ (ನಾ). ಎ ಶ್ರೀರಮಣಿ : "“ಶ್ರೀರಾಮೆ ಲಕ್ಷ್ಮೀಗೋಮಿನಿ ವಾರಿರುಹಾವಸಥೆ 

. ದನುಜಾರಿಪ್ರಿಯೆಯೆಂದಿವಿಂದಿರಾನಾಮಂಗಳ್‌'' (ವಸ್ತುಕೋ. ೫-೨೬). 
[ಸಂ. ಶ್ರೀರಾಮಾ] 


ಶ್ರೀರುದ್ರ 


ಶ್ರೀರುದ್ರ (ನಾ). ೧. (ವಿಶೇಷವಾಗಿ ರುದ್ರಾಭಿಷೇಕಸಮಯದಲ್ಲಿ) ರುದ್ರನನ್ನು | | 
ಕುರಿತು ಹೇಳುವ ವೇದಮಂತ್ರ : ರಸಿಕದಿಂ ಶ್ರೀರುದ್ರವಂ ಪಠಿಯಿಸುತ ಮನೆಗೆಯ್ತರಲು | | 
(ಬಸಪು ೫-೩೯). ಪ. ಉಪನಿಷತ್ತು ಗಳಲ್ಲಿ ಒಂದು : ಶ್ರೀರುದ್ರ SE | 
. ಎಂಬಿವು ಮೊದಲಾದವೇ ಉಪನಿಷತ್ತುಗಳು (ಎವೇಕ. ೪). (ಸಂ.] 
ಶ್ರೀಲ (ಗು). ೧. ಪ್ರಸಿದ್ಧವಾದ ; ಪ್ರಖ್ಯಾತವಾದ : ತಿರುವಲಿನಾಚಿಯಿಂದ A 
ಚ್ಞಾನೆವು ಪುಟ್ಟಿ ಶ್ರೀಲಸೋಮೇಶನಿಂದ:ಪದೇಶಮಂ ಪಡೆದವಂ ವೀರಶೈವನಾದಂ | 
"ಪ್ರಾಢರಾ. » ೨೮% (ನಾ). ೨. ಹಣವಂತ ; ಧನಿಕ : ""ಲಕ್ಷ್ಮೀವಾನ್‌, ಲಕ್ಷ್ಮಣ, | 
ಶ್ರೀಲಃ, ಶ್ರೀಮನ್‌ - ೪ ಸಂಪತ್ತುಳ್ಳವನ ಹೆಸರುಗಳು'' (ಸಿದ್ಧಾಂತಿ. ೩೨೬). ಸಂ] 
ಶ್ರೀವಚ್ಛ (ನಾ). ೧. ಶ್ರೀವತ್ಸ; ವಿಷ್ಣು : ಶ್ರೀವಚ್ಛಂ ಸಿರಿಯಿಂ ಸಮೃದ್ಧನೆಸೆವಾ 
ನಾಗಾಂಬಿಕಾಸೂನು ಭೋಗಾವಾಸಂ ವಸುಧೆಕಬಾನ್ಹವನುದಾರಂ (ಎಕ. ೪॥. ಶಿಕಾರಿ. | 
೧೯೭-೩೬; 1182೪) "ಸಿರಿವಚ್ಚ' ಹೋ. (< ಸಂ. ಶ್ರೀವತ್ಸ] ತ್ರೆ 
ಶ್ರೀವತ್ಸ (ನಾ). ೧. ಎದೆಯ ಮೇಲೆ ಕಪ್ಪುಮಚ್ಚೆಯುಳ್ಳವನು ; ವಿಷ್ಣು : 
ಭವದೀಯ ಮನೋಹರಬಾಲೃವಿನೋದಾಮೃತದೊಳೆಯ್ದೆ ತೀವಿದ ಮತ್ಸ್ಯಾಂತವನಿಂತೀ | 
ವಿಷದಿಂ ತೀವುವುದೇ ಶ್ರೀವತ್ಸವತ್ಸವತ್ಸಸವತ್ಸಾ (ಜಗವ. ೩-೯೨). ೨. ವಿಷ್ಣುವಿನ ಎದೆಯ 
ಮೇಲಿರುವ ಕಪ್ಪು ಮಚ್ಚೆ : ಶ್ರೀವತ್ಸಂ ಕೌಸ್ತುಭಂ ಪೇರುರದೊಳೆಸೆದಿರೆ ಕಂಬು 
ಚಕ್ರಂ ಗದಾ ರಾಜೀವಂ ಹಸ್ತಂಗಳೊಳ್‌ ತಳ್ತಿರೆ . . . ಸುರವಿಜಯಿಯಂ ತೋಜ್‌ದಂ | 
ಜಾಲಗಾಅಂ (ದಶಕು. ೬-೧೩೭). [೫0.] 1 | 
ಶ್ರೀವತ್ಸಕಿ (ನಾ). ಕೊರಳಿನಲ್ಲಿ ಶುಭಸೂಚಕವಾದ ದೇವಮಣಿಯೆಂಬ ಹೆಸರಿನ | | 
ಸುಳಿಯಿರುವ ಕುದುರೆ : ""ಆ ದೇವಮಣಿಯೆಂಬ ಕುಜುಹಿರಲದುಂ ಶ್ರೀವತ್ಸಕಿಯೆನಿಕ್ಕು'' 


19] 


15 


(ಮಂಗರು, ೮೨-೧೫). (ಸಂ. ಶ್ರೀವತ್ಸಕಿನ್‌] | 
ಶ್ರೀವತ್ಸಲಾಂಛನ (ನಾ). ವ ಶ್ರೀವತ್ಸ ೧: ಜಯಮಂಗಲಂ . ... ಶ್ರೀವಶ್ಸಲಾಂಛನಗೆ | | 
ಸಿರಿದೇವಿಯರಸನಿಗೆ (ಪುರಂದ. ೩-೨೨೦-೨). (ಸಂ. [ 
ಶ್ರೀವನಿತೆ (ನಾ). ಐಶ್ವರ್ಯದ ಅಧಿದೇವತೆ ; ಲಕ್ಷ್ಮಿ : ಶ್ರೀವನಿತಾಪ್ರಸವದಿನಾ | 


ಲಾವಣ್ಮದಿನತಿಗಭೀರಭಾವದೆ ನೀನಿಂತಾ ವಾರಿಧಿಯಂ ಪೋಲೆ (ಕಎರಾ. ೩-೪೦); 
ಶ್ರೀವನಿತೆಗೆ ನಿಜವಿಜಯಶ್ರೀವನಿತೆಯೆ ಸವತಿಯಾಗೆ ರಿಪುನೃವರಂ ಶೌರ್ಯಾವಷ್ಟಂಭದೆ |25 
ಶ್ರೀವನಿತೆಯರಸನೆ ವಿಮಲರಾಜೀವಪೀಠನ ಪಿತನೆ 
(ಸಂ. ಶ್ರೀವನಿತಾ) 


ಗೆಲ್ಲ (ಗದಾಯು. ೪-೧); 
ಜಗಕತಿಪಾವನನೆ . . . ಕಾವುದಾನತಜನವ (ಕುವ್ಮಾಆ. ೧-೧). | 
ಶ್ರೀವರ (ಗು). ೧. ಚೆಲುವಾದ ; ಸುಂದರವಾದ : ಶ್ರೀವರ ಸಲ್ಲಕೀವನದ ಪಲ್ಲವಮಂ 
ನಲವಿಂದೆ ಮೇದು . . . ಕುಂಜಾವಳಿಯೊಳ್‌ ವಿಹಾರಿಸಿ ವಿರಾಜಿಸುತ್ತಿರ್ಪುದು 4 
ಗಂಧಸಿಂಧುರಂ (ಪಾರ್ಶ್ರಪು ೪-೧೧೨). (ನಾ). ೨. ಐಶ್ವರ್ಯಕ್ಕೆ ಒಡೆಯನಾದವನು; 
ಚಕ್ರವರ್ತಿ : ಶ್ರೀವರ ವಿದ್ಕಾಧರಜನತಾವಿಭು ನಿಜಸುತೆಗೆ ಸಮನಿಪತಿಶಯಭಾಗ್ಯ | 
ಕ್ಕಾವಗಮೊಸೆದಂ ಮನದೊಳ್‌ (ವರ್ಧಷ. ೪-೧). ೩. ಲಕ್ಷ್ಮಿಯ ಪತಿ ; ವಿಷ್ಣು : , 
| 

| 

| 


30 


ಶ್ರೀವ್‌ರನೊಡನೆಯೆ ವನಜಳದೇವತೆಗಳ್‌ ಬರ್ಪುವೆನಿಸಿ ತನ್ನೊಡವರೆ 
ಮಾದೇವಿಯರಿನೆಸೆದನೋ ಧೃತಲಾವಣ್ಮರಸಂ ಸರಸ್ಪತೀಮಣಿಹಾರಂ (ಆದಿಪು. ೧೨-೧); | 
ಶ್ರೀವರಂ ನಿನ್ನ ತಪಕ್ಕೆ ಮೆಚ್ಚಿ ವರವಿತ್ತಂ (ಜಗಎ. ೨-೬೯). ೪. ಕೃಷ್ಣ : ಶ್ರೀವರಂ | 35! 
ನಸುನಗೆಯೊಳಾಗಳಜ್‌ದಂದದಿಂದಾವಾಗ ಬಂದನನಿಲಜನಿತ್ತ ಕರೆ . . . ಎ 
(ಜೈಮಿಭಾ. ೬-೫೪). 10.) | 

ಶ್ರೀವಲ್ಲಿ (ನಾ). ಒಂದು ಬಗೆಯ ಸಸ : ""ಕಟುಫಲಾ 

[ಸಂ. ಶ್ರೀವಲ್ಲೀ] 

ಶ್ರೀವಾಸ (ನಾ). ೧. ವಿಷ್ಣು. ೨. ಶಿವ. ೩. ಕಮಲ. ೪. ಒಂದು ಬಗೆಯ |40 
ಸುಗಂಧದ್ರವ್ಯ ; ಗುಗ್ಗುಳ : "'ಪಾಯಸ;, ಶ್ರೀವಾಸ;, ವೃಕ್ಷಧೂಪ;, ಶ್ರೀವೇಷ್ಠಃ, 
ಸರಳದ್ರವಃ - ೫ ಸರಳ ದೇವದಾರುವೃಕ್ಷದ ಬೊಂಕೆ, ರಾಳದ ಬೊಂಕೆ'' 
(ಸಿದ್ಧಾಂತಿ. ೨೦೮).  [ಸಂ.] 

ಶ್ರೀವಿಲಾಸ (ನಾ). ಕಾಂತಿಯಿಂದೊಡಗೂಡಿದ ಸೌಂದರ್ಯವನ್ನುಳ್ಳುದು : 
ಸರಸಿರುಹಮಿಂದುದೀಧಿತಿಪರಾಜಿತಶ್ರೀವಿಲಾಸಮಾ ನಿನ್ನ ಮುಖಂ ಹರಿಣಧರ |ಆ 
ವಿಜಯಶೋಭಾಕರಂ (ಕವಿರಾ. ೩-೭೧). ಸಂ.) 


- ಶ್ರೀವಲ್ಲಿ'' (ಓಷಧಿ. ೨೩). 


೮೧೭೨ 


ಶ್ರೀಶೈಲ 


ಶ್ರೀವಿಲಾಪಿನಿ (ನಾ). ೧. ಚೆಲುವೆಯಾದ ಹೆಣ್ಣು. ೨. ಛಂದ] ವರ್ಣಛಂದಸ್ಸಿನ 
ಇಪ್ಪತ್ತಾರು ಬಗೆಯ ಛಂದಸ್ಸುಗಳಲ್ಲಿ ಪಾದದಲ್ಲಿ ಒಂಭತ್ತು ಅಕ್ಷರಗಳುಳ್ಳ 
ಬೃಹತಿ ಎಂಬ ಛಂದಸ್ಸಿನ ಒಂದು ವೃತ್ತ : ಪಾವಕೇಂದ್ರಹುತಭುಗ್ಗಣಂ 
ಭಾವಿಸಿರ್ದೊಡಲ್‌ ನೀಂ ಮಹಾದೇವನಿಷೃಮಿದು ನಿಶ್ಚಯಂ ಶ್ರೀವಿಲಾಸಿನಿ ಧರಿತ್ರಿಯೊಳ್‌ 
£ಛಂದೋಂಬು. ೨-೪೯ ಆಡಿಟಿ). (ಸಂ. ಶ್ರಿ ಶ್ರೀವಿಲಾಸಿನೀ।] 

ಶ್ರೀವಿಶದವರ್ಣೆ (ನಾ). ಮನೋಹರವಾದ ಬಿಳಿಯ ಬಣ್ಣವುಳ್ಳವಳು ; ಸರಸ್ವತಿ: 
ಶ್ರೀವಿಕಬವರ್ಣೆ ಮಧುರಾರಾನೋಚಿತೆ ಚತುರರುಚಿರಪದರಚನೆ ಚರಂದೇವಿಸಂಸ್ತೃತಿ 
ಷಂಯೀಭಾನದೆ ನೆಲೆಗೊಳ್ಗೆ ಕೂರ್ತು ಮನ್ಮಾನಸದೊಳ್‌' (ಕವಿರಾ, 

(ಸಂ. ಶ್ರೀಎಶದವರ್ಣಾ] 
ಶ್ರೀವೃಕ್ಷ (ನಾ). ೧. ಬಿಲ್ವವೃಕ್ಷ. ೨. ಅರಳಿಮರ ; ಅಶ್ವತ್ವ : "“ಶ್ರೀವ್ಯಕ್ಷ 
ಪಿಪ್ಪಲ:, ಅಶೃತ್ವಃ, ಬೋಧಿ: - ಈ ೪ ಅರಳಿ'' (ಹಲಾಯು. ೩೩-೪೩); ಶ್ರೀವೃಕ್ಷಪನಸ 

ನಿವಹಮುಮಾವಿಷ್ಟತಕುಸುಮವಿಸರಮೆನೆ ಶಿಖರಿವನಂ ತೀವಿರೆ 
ಚಲಿತಪವ'ವಸಾನಾಂತರ ಶ್ರೀವೃಕ್ಷಪರ್ಣಾಗ್ರಜಲಕಣಕ್ಷಣಚಲನ ಮಾತ್ರ್‌ 
ಬಳಿಕಮಿಂತುಟುಕಾಗಿ ಮೈಮಲ್‌ದು . . . ಪೋಪತಿ ಮರಾತ್ಮರಿಗೆ (ಬಸಪು ೪೦-೭೧). 
೩. ಶುಭಲಕ್ಷಣಸೂಚಕವಾದ ಚಿಹ್ನೆ : ಶ್ರೀವೃಕ್ಷಸ್ವಸ್ತಿಕನಂದ್ಮಾವ 
ಪ್ರಮುಖಾಷ್ಟೋತ್ತರಶತಪ್ರಶಸ್ತಲಕ್ಷಣಮುಂ . . . ತನಗನುಸಂಗತಮಾಗೆ 
ಯೌವನಪ್ರಾಪ್ತನಾಗಿ (ಶಾಂತಿಪು. ೧೦-೯೪ ವ); ಶ್ರೀವೃಕ್ಷಸಂಪೂರ್ಣಲಾಂಛನವಕ್ತಂ ಕರಮೊಪ್ಪಿ 
ತೋರ್ಪ ಧವಳಾಕ್ಷಂ ಶೋಭಿತಾಂಗಂ ಭುಜಾನನಮೆಂದಿಂತಿವಗಣ್ಮಪುಣ್ಮಜನಿತಂ ಜೀವಕ್ಕೆ 
ನಿರ್ವಾಕುಲಂ (ಸುಕುಮಾ. ೫-೩೬). ೪. [ಅಶ್ವಶಾ] ಕುದುರೆಯ ಕೊರಳಿನಲ್ಲಿರುವ 
ಶುಭಸೂಚಕವಾದ ಸುರುಳಿಗೂದಲು : ಶ್ರೀವ್ಯಕ್ಷಂ ಕನ್ನಡಿ ನಂದ್ಕಾವರ್ತಂ 
ವರ್ಧಮಾನಕಂ ಸ್ವಸ್ತಿಕಮೆಂಬೀ ನಿವಿಧಲಾಂಛನಗಗಳನಾವದರಿಸಿದ ವಾಜಿಗಾಯು 
ಶ್ರಿಂಶದ್ವರ್ಷಂ (ಅಶ್ವಶಾ. ೫-೩೬). (ಸಂ. 

ಶ್ರೀವೃಕ್ಷಕಿ (ನಾ). = ಶ್ರೀವತ್ಸಕಿ : '"ಶ್ರೀವೃಕ್ನಮೆಂಬ ಕುಜುಪನುಳ್ಳ ಕುದಿರೆ ಶ್ರೀವ್ಯಕ್ಷಕೀ 
ಎಂಬುದು'' (ಹಲಾಯು. ೭೨-೨೮೪). (ಸಂ. ಶ್ರೀವ್ಯಕ್ಷಕಿನ್‌! 

ಶ್ರೀವೆಜು (ಕ್ರಿ). ಐಶ್ವರ್ಯವನ್ನು ಹೊಂದು ; ಸಂಪದ್ಭರಿತವಾಗು : 
ಉತ್ತಮೋತ್ತಮದುನ್ನತ ಶ್ರೀವೆತ್ತ ಸಿರಿಗಿರಿಗೆಣೆಯೆನಲು ಪ್ರಭೆವತ್ತ ಪುರವಂ ರಚಿಸಿ 
(ಬಸಪು. ೧೦-೧೩). (ಶ್ರೀ * ಪೆಜು) 

ಶ್ರೀವೇಷ್ಟ (ನಾ). ಒಂದು ಬಗೆಯ ಸುಗಂಧದ್ರವ್ಮ ; ಗುಗ್ಗುಳ : 
ಶ್ರೀವಾಸಃ, ವೃಕ್ಷಧೂಪ:, ಶ್ರೀವೇಷ್ಟಃ, ಸರಳದ್ರವಃ - ೫ ಸರಳದೇವದಾರು ವೃಕ್ಷದ 
ಬೊಂಕೆ, ರಾಳದ ಬೊಂಕೆ'' (ಸಿದ್ಧಾಂತಿ. ೨೦೮). (ಸಂ. 

ಶ್ರೀವೈಷ್ಣವ (ನಾ). ಶ್ರೀವೈಷ್ಣವಮತದ ಅನುಯಾಯಿ : ಶ್ರೀ ಮತ್ತು ಪಿರಿಯ 
ಪೆರುಮಾಳಿಗರು ಶ್ರೀವೈಷ್ಣವರಿಂಗೆ ಬಿಟ್ಟ ಪುರ (ಎಕ. 1೪, ಎಳಂದೂ. ೨೦-೫; 12727). [ಸಂ.] 
ಶ್ರೀವೈಷ್ಣವಮತ (ನಾ). ಶ್ರೀರಾಮಾನುಜಾಚಾರ್ಯರಿಂದ ಸ್ಥಾಪಿತವಾದ 
ವಿಶಿಷ್ಟಾದೈತಮತ : ಈ ಮತಕ್ಕೆ ವಿಶಿಷ್ಟಾದ್ವೈತಮತವೆಂದೂ ಶ್ರೀವೈಷ್ಣವಮತವೆಂಬೂ 
ಹೆಸರು (ಭಾರದ. ೨೯೬). [ಸಂ.) 
ಶ್ರೀಶ (ನಾ). ಲಕ್ಷ್ಮೀಪತಿ ; ವಿಷ್ಣು : ನಿಜೋದಾರತೆಯೊಳ್‌ ಅನುಪಮಗುಣದೊಳ್‌ 
ಶ್ರೀಶಂ ಘನಮೆನೆ ಮಾಲೋಪಮಾನಭೇದಮಿದಕ್ಕುಂ (ಕಎರಾ. 
ಸರಸ್ಪತೀನಿಳಯ ಕೀರ್ತಿಶ್ರೀವಧೂಕಾಂತಗೌತಿಮ 
೩೧ಣ-೧೪).  [ಸಂ.] 

ಶ್ರೀಶೈಲ (ನಾ). ಒಂದು ಪರ್ವತದ ಹೆಸರು ; ೪ ಈಗಿನ ಆಂಧ್ರಪ್ರದೇಶದ 
ಕರ್ನೂಲುಜಿಲ್ಲೆಯಲ್ಲಿರುವ ಒಂದು ಪುಣ್ಯಕ್ಷೇತ್ರ. ಪ್ರಸಿದ್ದವಾದ ಹನ್ನೆರಡು 
ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಮಲ್ಲಿಕಾರ್ಜುನಲಿಂಗವು ಸ್ಥಾಪಿತವಾಗಿರುವ 
ಮತ್ತು ಹದಿನೆಂಟು ಶಕ್ತಿಯೋಗಪೀಠಗಳಲ್ಲಿ ಒಂದಾದ ಭ್ರಮರಾಂಬಿಕೆ 
ಯಿರುವ ಪುಣ್ಯಕ್ಷೇತ್ರ : ಮಟ್ಟೆದಗವಡರ್ರಾಚಗವಡಯಿವರ ಕುಲಿದೇವರ್ರು ಶ್ರೀಶೈಲದ 
ಮಲ್ಲಿಕಾರ್ಜುನ (ಎಕ. ೫!೪, ಗುಂಡ್ಲುವೇ. ೧೪೮-೩೮; 1087 7); ಶ್ರೀಶೈಲವಿಪಿನೋದಾತ್ತ 
ಭೂಮಿಯೊಳವಿರಳಸಮಾಧಿಸ್ತನಾಗಿರಲು (ಬಸಪು ೩೪-೪). [ಸಂ.1 


೧-೩). 


ಕೂ, 


(ಒಗವಿ. ೧೬-೧); ನಿತ್ಯವು 


ವರ್ತ 


ಪಾಯಸಃ, 


೩-೫೨); ವಿಮಲಶ್ರೀಶ 


ಗೋತ್ರಾಂಬುಜಮಿತ್ರ (ಪಂಚತಂ. 


ಶ್ರೀಸಂಗ 


ಶ್ರೀಸಂಗ (ನಾ). [ಜೈನ] ಜೈನಮುನಿಗಳ ಸಂಘಗಳಲ್ಲಿ ಒಂದು : 
ಶ್ರೀಮಾಸೇನರ್ಪರಮಪ್ರಭಾವರಿಷಿಯರ್ಕ್ಶಲ್ಪಪ್ಪಿನಾ ವೆಟ್ಟದುಳ್ಳ್ರೀಸಂಗಂಗಳ ಪೇಟ್ಡ 
ಸಿದ್ಧಸಮಯನ್ತಪ್ಪಾದ ನೋಸ್ತಿಮ್ಬಿನಿನ್‌ . . . ಪೂಜೆ!ಗೊಟ್ಟು]ಯೆ ಅವರ್ಸ್ವರ್ಗ್ಗಾಗ್ರ 
ಮಾನೇಟ್‌ದಾರ್‌ (ಎಕ. ॥1 (8). ೩೦-೧; ಸು. 700). . [ಆ ಸಂ. ಶ್ರೀಸಂಘ। 
ಶ್ರೀಸಂಜ್ಞ(ನಾ). ಲವಂಗ : ""ಲವಂಗಂ, ದೇವಕುಸುಮಂ, ಶ್ರೀಸಂಜ್ಞಂ - ೩ ಲವಂಗದ 
ಹುವುು, ಲವಂಗ'' (ಸಿದ್ಧಾಂತಿ. ೨೦೭). [ಸಂ.] 
ಶ್ರೀಸಾಮಾನ್ಯ (ನಾ). ಸಾಧಾರಣವರ್ಗದ ವ್ಯಕ್ತಿ ; ಜನಸಾಮಾನ್ಯ :| 
ಶ್ರೀಸಾಮಾನ್ಯರ ಕತ್ತಿಯನ್ನು ಹೊರದೆಗೆದು . . . ಕ್ನೌರಮಾಡಲು ಸಿದ್ಧಮಾಡಿಕೊಳ್ಳುತ್ತಿದ್ದ | 
(ನನ್ನೂರು. ೨೩೦). ([ಸಂ.] | 
ಶ್ರೀಸೂಕ್ತ (ನಾ). ಯಗ್ವೇದದ ಒಂದು ಮಂತ್ರ : ವಾದಿರಾಜರು... 
ಶ್ರೀಸೂಕ್ತಮಂತ್ರವನ್ನು ಪಠಿಸಿ ಸುವರ್ಣವೃಪ್ಪಿಯಾಗುವಂತೆ ಮಾಡಿದರು (ಕಭವಿ. ೧೪೫). 
[ಸಂ.] 
ಶ್ರೀಹಸ್ತಿನಿ (ನಾ). ಒಂದು ಬಗೆಯ ಗಿಡ ; ಗುರುಗುಲು ಗಿಡ : ""ಶ್ರೀಹಸ್ತಿನೀ, 
ಭೂರುಂಡೀ-೨ ಹಣ್ಣೇಗಿಡದ ಹೆಸರುಗಳು, ಗುರುಗಲಗಿಡ'' (ಸಿದ್ಧಾಂತಿ. ೧೨೭). 
(ಸಂ. ಶ್ರೀಹಸ್ತಿನೀ] ; 
ಶ್ರೀಡೊನ್ನೆ (ನಾ). ಒಂದು ಬಗೆಯ ಮರ : ಹೊಳೆಹೊನ್ನೆ, ಶ್ರೀಹೊನ್ನೆ, ಕೂವೆ, | 


ಬೊಬ್ಬೆ (ಮೈಔಿಗಿ ೧೬-೨೮೮). [ಶ್ರೀ * ಹೊನ್ನೆ (ಆ ಪೊನ್ನೆ)) 

ಶ್ರುಂಗಾರ (ನಾ). ಒಂದು ಬಗೆಯ ಆಯುಧ (?) : ಬಿಲ್ಲು ನಾರಾಚ ಗದೆ | 
ಸೂಲ್ಲಿ ಚಕ್ರ ವಂಕ್ಕಿ ಚೂರ್ರಿ ಜಯಬಾಡಿ ಶ್ರುಂಗಾರ ತೊಡುಪೂ . . . ಮೊದಲಾದಾ 
ಬತ್ತೀಶಾಯುಧಾಶಕ್ತ (ಎಕ. ೫೪ ಗುಬ್ಬ. ೭೪-೨೨; ಸು.1672). (7) 

ಶ್ರುತ (ಗು). ೧. ಕೇಳಿದ ; ಆಲಿಸಿದ : ದೇವನಿಕಾಯದೊಡನೆ ನಾಮೆಲ್ಲಮರ್ಚಿಸಿ | 
ಬಂದೆವಿದು ದೃಷ್ಟಮೆಂದಿಂತು ಶ್ರುತಾನುಭೂತದೃಪ್ಪಕಥೆಗಳಂ ತೋಲ್‌ ಜೀವಸಿದ್ದಿಗೆಯ್ಕೆ | 
(ಚಾವಂಪು. ೧೫). ೨. ಹೆಸರುವಾಸಿಯಾದ ; ಪ್ರಸಿದ್ಧ : ಶ್ರೀಮದರ್ಹಣಂದಿ 
ತ್ರೈವಿದ್ಮದೇವರ್‌ ಶ್ರುತಗುರುಗಳುಮಪ್ಪ ಶ್ರೀಸಕಳಚನ್ಹೃಭಟ್ಟಾರಕದೇವರ್ಗ್ಗೆ . . . 
ಮಾಡಿಸಿದ ನಿಶಿಧಿ (ಮೈಆರಿ. ೧೯೨೯, ೧೪-೨೧: 1236). (ನಾ). ೩. ಕೇಳಬಹುದಾದುದು: 
ಮರಳು ಕೌರವ ಜಂಗಮ ಸ್ಥಾವರದ ದೇಹಕೆ ನೆಳಲಹುದು ದಿನಕರನ ದೇಹಕೆ ನೆಳಲು 
ಶ್ರುತವೋ ದೃಷ್ಟವೋ ನಿನಗೆ (ಕುವ್ಮಾದ್ರೋ. ೧೫-೫೪). ೪. ಪ್ರಸಿದ್ಧವಾದುದು § 
ಪರಿಚಿತಸ್ಥಾನಂಗಳಂ ಮತ್ತೆ ವಿಶ್ರುತಗಳಂ, ಶ್ರುತಗಳಂ . . . ಪಣ್ಣೆಡೆಗಳಂ ಪುಡುಕಿದರ್‌ 
ಕುದಿವೆದೆಯೊಳಲೆದು ತೊಳಲಿ (ಶ್ರೀರಾಮಾ. ೨೫೬-೭೪೯). ೫. ಹೆಸರುವಾಸಿಯಾದವನು; 
ಕೀರ್ತಿವಂತ : ವೈಶ್ರವಣಂ ಶ್ರುತನಾದಂ ಭೂಪರಿನ್ನರಾರೆಂಬಿನೆಗಂ (ಮಲ್ಲಿಪು. ೩-೬). 
೬. ವೇದ : ಸಲ ಶ್ರುತಂಗಳನೊರೆಯಲಾದುದು ಸುಳುಹಿನಿಂ (ಗಗತಾ. ೧೩-೪೭). 
೭. [ಜೈನ] ಐದು ವಿಧವಾದ ಜ್ಞಾನಗಳಲ್ಲಿ ಒಂದು ; ಮತಿಜ್ಞಾನದಿಂದ 
ತಿಳಿದ ಅರ್ಥದ ಆಧಾರದಿಂದ ಬೇರೊಂದು ಅರ್ಥವನ್ನು ತಿಳಿಯುವ ಜ್ಞಾನ: 
ಮತಿಶ್ರುತಾವಧಿಮನಃಪರ್ಯಯಕೇವಲಜ್ಞಾನಬೇದದಿಂ ಪಂಚವಿಧಂ (ಆದಿಷು. 

; ಮತಿಶ್ರುತಾವಧಿಮನಃಪರ್ಯಯ ಕೇವಲಚ್ಚಾನಮೆಂದೈದು ತೆಅನಕ್ಕುಂ 

(ಶ್ರಾವಕಾ. ೪-೧). ೮. ಎಂಟು ವಿಧವಾದ ಜ್ಞಾನಗಳಲ್ಲಿ ಒಂದು : ಕುಮತಿ 
ಕುಶ್ರುತ ವಿಭಂಗ ಮತಿ ಶ್ರುತ ಅವಧಿ ಮುನಃಪರ್ಯಯ ಕೇವಲಜ್ಞಾನವಿಕಲ್ಪದಿಂ 
ಜ್ಞಾನಮಷ್ಟವಿಧಂ (ತತ್ತ್ವಪ್ರ. ೧೭). ([ಸಂ.] 

ಶ್ರುತಕೀರ್ತಿ (ಗು). ೧. ಪ್ರಖ್ಯಾತವಾದ ; ಪ್ರಸಿದ್ಧವಾದ. (ನಾ). 
೨. ಪ್ರಸಿದ್ಧನಾದವನು ; ಕೀರ್ತಿವಂತ : ಮದ್ದುರುಮೂರ್ತಿ ಶಾಶ್ವತಬಹಳಶ್ರುತ 
[ಪಾಠಾಂ. ಸತ್‌, ಸಿತ) ಕೀರ್ತಿ ಎನ್ನೊಳಾವರಿಸಿರ್ದ ಪಟುಗರ್ವೋನ್ನತಿಯನಪಹರಿಸಿ . . . 
ಸಲಹಿದಿರಿ (ಬಸಪ ೨೬-೬೫). ೩. [ಜೈನ] ಒಬ್ಬ ಮುನಿಯ ಹೆಸರು : ಆರ್ಯನುತ 
ಗೃದ್ರವಿಂಛಾಚಾರ್ಯಜಟಾಚಾರ್ಯವಿಶ್ರುತಶ್ರುತಕೀರ್ತಾಚಾರ್ಯಪುರಸ್ಪರಮಪ್ಪಾಚಾರ್ಯ 
ಪರಂಪರೆಯೆ ಕುಡುಗೆ ಭಮ್ಮೋತ್ಸವಮಂ (ಆದಿಪು. ೧-೧೨). [ಸಂ.1 


೧೦-೬೩ ವ) 


ಶ್ರುತಕೇವಲಿ, ಶ್ರುತಕೇವಳಿ (ನಾ). [ಜೈನ] ಶ್ರುತಜ್ಞಾನ ಮತ್ತು 45 


ಕೇವಲಜ್ಞಾನಗಳನ್ನು ಪಡೆದವನು .: ಶ್ರುತಕೇವಲಿ ವಿಷ್ಣುವ್ರತಿಪತಿಚರಣಂ ನಂದಿ 


೮೧೭೩ 


ಶ್ರುತವಿಹೀನ 


ಪರಮಮುನಿ . . . ಭದ್ರಬಾಹುಚರಣಂ ಶರಣಂ (ಪಂಠಾಮಾ. ೧-೮). ಶ್ರುತಕೇವಳಿ : 
ಚತುರ್ದಶಪೂರ್ವಧಾರಿಗಳಪ್ಪ ಶ್ರುತಕೇವಳಿಗಳ್‌ ನಾಲ್ಕನೆಯವರ್‌ ಗೋವರ್ಧನರೆಂಬ 
ಭಟಾರರ್‌ (ವಡ್ಡಾರಾ. ೭೩-೨೬); ಶ್ರುತಕೇವಳಿಗಳು ಪಲಬರುಮತೀತರಾದಿಂ 
ಬಳಿಕ್ಕೆ ತತ್ಸಂತಾನೋಂನತಿಯಂ ಸಮನ್ತಭದ್ರಬ್ರತಿಪ್ಪರ್ತ್ತಳೆದರು ಸಮಸ್ತವಿದ್ಯಾನಿಧಿ 
[ಸಂ. ಶ್ರುತಕೇವಲಿನ್‌) 


5 ಗಳ್‌ (ಎಕ. 11 (೧), ೫೬೯-೧೭; 1124). 

| ಶ್ರುತಕೇವಳಿ “ಶ್ರುತಕೇವಲಿ' ನೋ. 

| ಶ್ರುತಜ್ಞಾ! ನ (ನಾ). ೧. [ಜೈನ] ಓದುವುದರಿಂದ ಮತ್ತು ಕೇಳುವುದರಿಂದ 

ಉಂಟಾಗುವ ಜ್ಞಾನ : ನೂಲಯ್ಯ್ರತ್ತೆಂಟು ದಿವಸದಿಂ ಸಮೆಯೆ ನೋಂಪ 

| ವಿಶ್ರುತಶ್ರುಶಜ್ಞಾನಮುಮಂ ಯಥೋಚಿತವಿಧಿಯಿಂ ನೋಂತು (ಆದಿಷು. ೩-೪೦ ವ); 

ಮತಿಚ್ನಾನದಿನಟ್‌ತರ್ಥಮನಾಧಾರಂ ಮಾಡಿ ಮತ್ತೊಂದರ್ಧಮನಟ್‌ವ ಶ್ರುತಜ್ಞಾನಮುಂ 

(ತಸೂವೃ. ೧೭). ೨. ಕುಮತಿ, ಕುಶ್ರುತ, ವಿಭಂಗ ಎಂಬ ಮೂರು ರೀತಿಯ 

ಅಜ್ಞಾನಗಳಲ್ಲಿ ಒಂದು : ಮತ್ಮಜ್ಞಾನಂ ಶ್ರುತಜ್ಞಾನಂ ವಿಭಂಗಜ್ಞಾನಮುಮೆಂಬ 

ಅಜ್ಞಾನತ್ರಿತಯಮುಂ (ಸುಕುಮು. ೮-೪ ವ).  [ಸಂ.) 

! ಶ್ರುತಜ್ಞಾನಾವರಣೀಯ (ನಾ). [ಜೈನ] ಶ್ರುತಜ್ಞಾನವನ್ನು ಆವರಿಸುವ ಕರ್ಮ; 
ಶ್ರುತಜ್ಞಾನವನ್ನು ಉಂಟುಮಾಡುವ ಕರ್ಮ : ಮತಿಜ್ಞಾನಾವರಣೀಯಂ ಶ್ರುತ 
ಜ್ಞಾನಾವರಣೀಯಂ . . . ಕೇವಲಜ್ಞಾನಾವರಣೀಯಮೆಂಬೀ ಪ್ರಕಾರದೆ ಪಂಚಪ್ರಕಾರ 
ಜ್ಞಾನಾವರಣೀಯಮಂ (ಸುಕುಮಾ. ೩-೩೯ ವ). [ಸಂ.) 

ಶ್ರುತದುಷ್ಟ (ನಾ). [ಕಾವ್ಮಮಾ। ಕಾವ್ಯದೋಷಗಳಲ್ಲಿ ಒಂದು ; ಕೇಳಲು 
ಅಹಿತವಾಗಿರುವುದು : ಶ್ರುತದುಪ್ಪಮರ್ಥದು(ಷ್ಟಂ) ಶ್ರುತಿಕಷ್ಟಂ ಕಲ್ಪನೋಕ್ತಿಕಷ್ಟ 
(ಮು)ಮೆಂದೀ . . . ನಾಲ್ಕಕ್ಕುಮಿಲ್ಲಿ ಕೃತಿದೋಷಂಗಳ್‌ (ಕಎರಾ. ೧-೬೨). (ಸಂ.1 

ಶ್ರುತದೇವತೆ (ನಾ). ವಿದ್ಮೆಯ ಅಧಿದೇವತೆ ; ಸರಸ್ವತಿ : ಶ್ರುತದೇವತೆಯ 
ಚತುರ್ಭುಜದಂಡದ ಚತುರನುಯೋಗದ . . . ಸುಸಾರಸಮುಚ್ಚಯಮಂಂ ಕ್ಲಿತಿಗೆಯ್ದೆ 
ಪ್ರಕಟಂಮಾಡಿ (ಕುಮುರಾ. ೧-೧೮). (ಸಂ. ಶ್ರುತದೇವತಾ) 

ಶ್ರುತದೇವಿ (ನಾ). ಇ ಶ್ರುತದೇವತೆ : ಶ್ರುತದೇವೀವಚನಾಮೃತಂ ಶ್ರುಶಕಥಾಳಾಪಂ 
ಶ್ರುತಸ್ಕಂಧಸಂತತಿ . . . ಆರೂಢಸರ್ವಜ್ಞಭೂಪತಿಗೊಲ್ಲಾಗಳುಮಾಗೆ ಮಂಗಳಮಹಾಶ್ರೀಯಂ 
(ಪಂಪಭಾ. ೧೪-೩೨); ರತಿವನಿತೆಗೆ ವಿಧವತೆಯಂ ಶ್ರುತದೇವಿಗೆ ಚತುರವೃತ್ತಿಯಂ ಮಾಲ್ಟ 
ತಪಶ್ಶುತಮೆರಡುಂ ನಿರುಪಮಮಾ ಕ್ಲಿತಿಯೊಳ್‌ (ಚಂದ್ರಪು. ೧-೩೫). [ಸಂ. ಶ್ರುತದೇವೀ। 

ಶ್ರುತಪಂಚಮಿ (ನಾ). [ಜೈನ] ಜ್ಕೇಷ್ಠಶುದ್ಧ ಪಂಚಮಿಯಂದು ಮಾಡುವ 
ಒಂದು ಬಗೆಯ ವ್ರತ ; ಶಾಸ್ತ್ರಗ್ರಂಥಗಳನ್ನು ಪೂಜೆಮಾಡುವ ಹಬ್ಬ : 
ದೇಐ'ಣನು ಸಿದ್ದಚಕ್ರದ ನೋಂಪಿ ಶ್ರುತಪಂಚಮಿ ನೋಂಪಿಗೆ ಮಾಡಿಸಿದ 
ಪಂಚಪರಮೇಷ್ಟಿಗಳ ಪ್ರತಿಮೆ (ಕಇಆ. ೭೩-೧೧-೪; 14ನೆಯ ಶತ 7). (ಸಂ. ಶ್ರುತಪಂಚಮಾ) 

ಶ್ರುತಪಡಿಸು (ಕ್ರಿ). ಕೇಳುವಂತೆ ಮಾಡು ; ತಿಳಿಸು : ಶಿಕ್ಷಣಕ್ಷೇತ್ರದಲ್ಲಿ ಗೋಚರಿಸುವ 
ಫಲಾಫಲಗಳನ್ನು ಸಮಾಜಕ್ಕೂ ಸಮಾಜದ ಮನೋಭಾವ ಮತ್ತು ಆಶಯಗಳನ್ನು 
ಶಿಕ್ಷಕವರ್ಗಕ್ಕೂ ಶ್ರುತಪಡಿಸುವುದು (ಶಿಕ್ಷದ. ೭೫೭). (ಶ್ರುತ * ಪಡಿಸು] 

35| ಶ್ರುತಪಾರಗ (ನಾ). ವೇದವಿದ್ಕಾಪಾರಂಗತ : ಒಡಮೆಯನರ್ಥಿಗಿತ್ತೆಂ. . . 

ಈಗಳೊಂದಡಕೆಯುಮಿಲ್ಲ ಕೈಯೊಳೆರೆದಂ ಶ್ರುತಪಾರಗನೆಂತು ಸಂತಸಂಬಡಿಸುವೆಂ 
ಎ... ಕುಂಭಸಂಭವಾ (ಪಂವಭಾ. ೨-೪೬). [ಸಂ.) 
ಶ್ರುತಮೂರ್ತಿ (ನಾ). ಜ್ಞಾನವೇ ಆಕಾರಗೊಂಡಂತಿರುವವಳು ; ಸರಸ್ಪತಿ : 
|. ಶ್ರುತಮೂರ್ತಿಯಾಗಿಯುಂ ರುಚಿರತನು ಕರಂ ಬಿಳಿಯಳಾಗಿಯುಂ ಚತುರವಚೊೋನ್ಹಾತೆ 
» - . ವಾಗ್ದೇವಿ ಕೂರ್ತು ಮಾಟೈಮಗಲ್‌ವಂ (ಜಾತಿ. ೧-೨). [ಸಂ] 

ಶ್ರುತವಿದ್ಧ (ನಾ). ಇನ್ನೊಬ್ಬರಿಂದ ಕೇಳಿ ತಿಳಿದುಕೊಂಡು ಮಾಡಿದ ಚಿತ್ರಣ : 
ಶ್ರುತವಿದ್ದಾತ್ಮವಿದ್ವಪರವಿದ್ಧಮೆಂಬ ವಿದ್ಧಪದ್ಧತಿಯೊಳೆಂ . . . ಅಪೂರ್ವಭಿತ್ತಿಯಂ 
ತಳೆದು (ಚಂದ್ರವು. ೧೫-೬೯ ವ). "ಶ್ರುತಿವಿದ್ಧ' ಪರಾ. ಸಂ.) 

ಶ್ರುತವಿಹೀನ (ನಾ). ಶಾಸ್ತ್ರಗಳನ್ನು ತಿಳಿಯದವನು : ಇವರೊಳೊರ್ವನಂ ಮದೀಯ 
ಭುಜಬಲಾವಷ್ಟಂಭದಿಂದಂಭೋಧಿವರಂ ನಿಮಿರ್ದ ಸಕಲವಸುಂಧರಾವಳಯಮಂ 
ರಕ್ಷಿಸುವಂತು ಮಾಲ್ಟೊಡಿವರ್‌ ಶ್ರುತವಿಹೀನರ್‌ (ಪಂಚತಂ. ೧೭-೫). [ಸಂ.] 


10 


15 | 
20 
25 
30 


40 


ಶ್ರುತವಿಳಾಸ ೮೧೭೪ ಶ್ರುತಿಪೆಟ್ಟಿಗೆ 


ಶ್ರುತವಿಳಾಸ (ನಾ). ಶಾಸ್ತ್ರಗಳ ಪಾಂಡಿತ್ಮದಿಂದ ಶೋಭಿಸುವವನು ;| | ಶ್ರುತಿಕಕೋರ (ನಾ). [ಕಾವ್ಯಮಾ] ವಾಕ್ಕದೋಷಗಳಲ್ಲಿ ಒಂದು ; ಕೇಳಲು 

ವಿದ್ಯಾವಂತ : ವಸುಧೆಯೊಳೊಳ್ಳುವೆತ್ತ ನರರೇಮ್‌ವನ್ನರೆ . . . ಗುಣವ್ಯಸನರೆ ಕರ್ಕಶವಾಗಿರುವ ಪದಗಳಿಂದ ಕೂಡಿದ .ವಾಕ್ಕ : ಅನರ್ಥಕ, ಶ್ರುತಿಕರೋರ 

ನೀಂಬರಂ ಶ್ರುತವಿಳಾಸರೆ ನೀಂಬರವೇನುದಾತ್ತರೇ (ಪುಷ್ಪಪು ೧-೭೬). . - * ಖಂಡಿತ ವೃಸ್ತಸಂಬಂಧ ಅಸಮ್ಮತ ಅಪಕ್ರಮ ಛಂದೋನೀತಿ ಯತಿಭ್ರಷ್ಟ ದುಷ್ಟ 
(ಸಂ. ಶ್ರುತವಿಲಾಸ] | ಅಸತ್ತ್ರಿಯೆಂಬೆಂಟು ವಾಕ್ಕದೋಷಮಿಲ್ಲದೆ (ವಿವೇಕ. ೧೮೦). (ಸಂ.] 


ಶ್ರುತಸ್ಕಂಧ (ನಾ). [ಜೈನ] "ತೀರ್ಥಂಕರರ ದಿವ್ಯಧ್ವನಿಯನ್ನು ಹೃದಯದಲ್ಲಿ 


೧ 


5 | ಶ್ರುತಿಕಷ್ಟ (ನಾ). ೧. [ಕಾವ್ಕಮಾ। ನಾಲ್ಕು ವಿಧವಾದ ಕಾವ್ಯದೋಷಗಳಲ್ಲಿ 
ಧರಿಸಿಕೊಂಡು ಗಣಧರರು ರಚಿಸಿದ ದ್ವಾದಶಾಂಗರೂಪದ ಸೂತ್ರ'' 


ಒಂದು ; ಕೇಳುವುದಕ್ಕೆ ಕರ್ಕಶವಾಗಿರುವುದು: ಶ್ರುತಿದುಷ್ಟಮರ್ಥದುಷ್ಟಂ 


(ಆದಿಪು. ಜೈನಪಾರಿಭಾಷಿಕಶಬ್ದಕೋಶ) : ನೆವಂ ತಾಳ್ವಿದಪಾಸ್ತದುರ್ನಯತಮೋಬಂಧಂ ಶ್ರುತಿಕಷ್ಟಂ ಕಲ್ಪನೋಕ್ತಿ ಕಷ್ಟಮುಮೆಂದೀ ಕೃತಕೃತ್ಯಮಲ್ಲವಲ್ಲಭಮತದಿಂ ನಾಲ್ಕಕ್ಕುಮಿಲ್ಲಿ 
ಶ್ರುತಸ್ಕಂಧಮಾದಣಅಿವಿಂದಂ ಗಣನಾಯಕರ್‌ ಸಮಲ್‌ (ಆದಿಪು. ೧-೩೯)... [ಸಂ.] ಕೃತಿದೋಷಂಗಳ್‌ (ಕಎರಾ. ೧-೬೧). ೨. [ವ್ಮಾಕ] ಕರ್ಣಕಠೋರವಾಗಿರುವಂತೆ 
ಶ್ರುತಹೀನ (ನಾ). ಎ ಶ್ರುತವಿಹೀನ : ಶ್ರುತಹೀನರಂತೆ ಕೆಮ್ಮನೆ ಕೃತಪ್ನರಾದಂದು ಅಕ್ಷರಗಳನ್ನು ಕೂಡಿಸುವಿಕೆ : ಪದಂಗಳೆರಡಅಂತರಾಳರೇಫೆಗಳಂ ಕೂಡಿದಂತೆ 
ನಮಗಿಹಂ ಪರಮುಂಟೇ (ಸುಕುಮಾ. ೨-೬೭). (ಸಂ. 10|  ಶ್ರುತಿಕಷ್ಟಮಾಗೆ ಸಂಧಿಯಂ ಮಾಡಲಾಗದು . . . ಶ್ರುತಿಕಷ್ಟಕ್ಕೆ - 'ವಿದ್ವಿಟ್ಟ್ವೀಯರೆಂದು' 
ಶ್ರುತಾನುಗಂತ (ನಾ). ಒಂದು ಬಗೆಯ ತಂತೀವಾದ್ಕ : ದುಕ್ಕಡಿ ಗೀತಾನುಗಂತ ಮಾಡಲಾಗದು (ಶಮದ. ೬೩ ಪ್ರಯೋ) ; ಕನ್ನಡದ ಕೇಶಿರಾಜನು ಶ್ರುತಿದುಷ್ಟ ಮತ್ತು 


ಶ್ರುತಾನುಗಂತ ಉಭಯಾನುಗಂತ ವೀಣಾನುಗಂತವೆಂಬೈದು ತೆಅನಾಗಿಹುದು 
(ಎವೇಃ. ೧೯೦). "ಗೀತಾನುಗಂತ' ಪರಾ. (೬ ಸಂ. ಶ್ರುತಾನುಗಂತ್ಯ) 
ಶ್ರುತಾರ್ಥಾಪತ್ತಿ (ನಾ). [ತರ್ಕಶಾ] ಎರಡು ವಿಧವಾದ ಅರ್ಥಾಪತ್ತಿಗಳಲ್ಲಿ | 
ಒಂದು ; ಒಂದು ವಿಷಯವನ್ನು ಕೇಳಿ, ಅದರಿಂದ ಮತ್ತೊಂದು ವಿಷಯವನ್ನು |15 
ಕಲ್ಪಿಸುವುದು : ಬದುಕಿರ್ದ ದೇವದತ್ತನಂ ಗೃಹದೊಳಗಿಲ್ಲವೆಂದೊಡೆ ಕೇಳಿ ಶ್ರುತಮಾದ 


ಶ್ರುತಿಕಷ್ಟಗಳನ್ನು ಸಂಧಿದೋಷಗಳಾಗಿಯೇ ಹೇಳಿದನು (ಭಾಷಾಶಾ. ೨೩). ಸಂ.) 
ಶ್ರುತಿಗಮಕ (ನಾ). [ಸಂಗೀತ] ಸ್ವರಾಂಶವನ್ನು ಅತ್ಮಂತ ಸೂಕ್ಷ್ಮವಾಗಿ 
| ಇಂಪಾಗಿರುವಂತೆ ಕಂಪಿಸುವುದು : ಸುರಿತ, ಪ್ರಮಿತ, ದೀರ್ಥ, ಲಲಿತೋಚ್ಚದ 
. « - ಕೋಮಲವೆಂಬಿವಿಪ್ಪತ್ತೆರಡೇ ಶ್ರುತಿಗಮಕಂಗಳು (ಎವೇಕ ೨೪೮). [ಸ೦.] 
ಶ್ರುತಿಗರೆ (ಕ್ರಿ). ವೇದಘೋಷಮಾಡು ; ವೇದಮುತ್ರವನ್ನು ಹೇಳು : 


ತದ್ವಚನದಿಂ ಸ್ಮಾನಾಂತರದೊಳರ್ಪನೆಂದು ತಿಳಿವುದೇ ಶ್ರುತಾರ್ಥಾಪತ್ತಿ ಪ್ರಮಾಣ | ವಸುದೆಗೊಡೆಯ ರಾಮ ಹಸೆಗೇಳೆನುತಲಿ ಯಷಿಗಳೆಲ್ಲರು ಶ್ರುತಿಗರೆದರಾಗ 
ವೆನಿಸುವುದು (ಎವೇಕ. ೨೧); ಅರ್ಥಾಪತ್ತಿಯು ದೃಷ್ಟಾರ್ಥಾಪತ್ತಿ ಮತ್ತು ಶ್ರುತಾರ್ಥಾಪತ್ತಿ (ಕರ್ನಾಕ. ೨೬೯). (ಶ್ರುತಿ *- ಕರೆ] 
ಎಂದು ಎರಡು ವಿಧ (ಭಾತತ್ತ್ವ. ೬೦೨). "ದೃಷ್ಟಾರ್ಥಾಪತ್ತಿ' ಪರಾ. (ಸಂ.] ಶ್ರುತಿಗಾನ (ನಾ). ವೇದದ ಪಠನ. 

ಶ್ರುತಿ (ನಾ). ೧. ಕೇಳುವಿಕೆ ; ಶ್ರವಣ. ೨. ಕೇಳಿದುದು : ಶ್ರುತಿ ಎಂದರೆ ಕೇಳಿದ್ದು. |20 ಶ್ರುತಿಗಾನೈಕಸುಖ = ವೇದಪಠನದಲ್ಲಿ ಆನಂದಿಸುವವನು ; ಬ್ರಹ್ಮ : 
ಸೃತಿ ಎಂದರೆ ಕೇಳಿದ್ದನ್ನು ತಲೆಯಲ್ಲಿ ತಾಳಿದ್ದು (ಭಾರದ. ೧೨೦). ೩. ಕಿವಿ ; ಕರ್ಣ : ಇರ್ದಂ ಜಗತ್ಪತಿಯೊಡ್ಡೋಲಗದೊಳ್‌ ಚತುರ್ಮುಖನತರ್ಕಬ್ರಹ್ಮತೇಜಶ್ಶಿಐಂ 
ಶ್ರುತಿಸೌಖ್ಮಾವಹವಲ್ಲಕೀಕ್ಷಣಿತದೊಳ್‌ ಕರ್ಪೂರಪಾಲೀವಿಮಿಶ್ರಿತ ತಾಂಬೂಲರಸೋತ್ಕಟ ಶ್ರುತಿಗಾನೈಕಸುಖಂ ನಮಚ್ಛತಮಖಂ ವಾಣೀವಧೂಟೀಸಖಂ (ಜಗವ. ೧-೨೬). [ಸಂ.1 
ಪ್ರಮದದೊಳ್‌ . . . ಸಿದ್ಧದಂಪತಿಗಳ್‌ ಕ್ರೀಡಿಸುತಿರ್ಪರ್‌ (ಆದಿಪು ೯-೧೧೮); ಶ್ರುತಿಯಂ | | ಶ್ರುತಿಗೂಡು (ಕ್ರಿ). [ಸಂಗೀತ] ಆಧಾರವೆಂದು ಇಟ್ಟುಕೊಂಡ ಸ್ವರದೊಡನೆ 
ಭೇರೀರವಮಶ್ರುತಪೂರ್ವಂ ತಾಗೆ ಜಾನಪದಜನಮನಿತುಂ ಪ್ರತಿಹತಮಾದತ್ತು (ಪಾರ್ಶ್ವಪು. ಹೊಂದಿಕೊಳ್ಳು,-- ಏಕೀಭವಿಸು : ಪಾಡುತವೆ ತಾಯ್ಕೆ ಚ್ಚುತಿರೆ ಶ್ರುತಿಗೂಡಿ 
೧೧-೬೯). ೪. ಶಬ್ದ ; ಧ್ವನಿ. ೫. ಸುದ್ದಿ ; ವಾರ್ತೆ. ೬. ವೇದ : ವಿದ್ಮಾಪ್ರತತಿಗೆ |25|  ಮಲ್‌ದುಂಬಿಗಳು (ಸಾಳೃಧಾ. ೩-೯); ಪರಿಸರದೊಳ್‌ ಸಂಚುವೆತ್ತಿಂಚರದಿಂ ತನ್ನ ಚೆನ್ನ 
ಸ್ವಯಂವರಪತಿಯುಂ ಸಮಸ್ತಶ್ರುತಿಗಳಿಗೆ ಸಂಕೇತ ನಿಕೇತನಮುಮೆನಿಸಿದಂ (ಕಾದಂಪೂ. ಕಿನ್ನರಿಯೊಳ್‌ ಶ್ರುತಿಗೂಡಿ ಪಾಡುವ ಕಿನ್ನರಿಯ ಸರಸಸಂಗೀತಮಂ ಕೇಳ್ದು (ಶಬಶಂ. 
೭೩೯); ಶ್ರುತಿಗಗಮ್ಮದ್ವಾದಶಾಂತ್ಮನಪ್ರತಿಮಮಹಿಮಂಗೆ ಪ್ರತಿಯುಂಟೇ (ಬಸವ. ೫೨೯); | ೩-೩೫ ವ); ಶ್ರುತಿಗೂಡಿದಾಗ ಹೊಮ್ಮುವದು ಹಾಡಿನ ಲಹರಿ, ಗಾಳಿಯ ಬೆನ್ನ ಮೇಲೆ 
ಶ್ರುತಿಪೌರಾಣದಾಗಮಸಿದ್ದಿದಾಯಕಿಯೆ . . . ಶಾರದೆಯೆ ನರ್ತಿಸುಗೆ ನಲಿದೊಲಿದೆನ್ನ ಮೋಡದ ಸವಾರಿ (ನೆಲಮು. ೩೨-೨೪). (ಶ್ರುತಿ 3- ಕೂಡು, 


ಜಿಹ್ಟೆಯಲಿ (ಕುವ್ಮಾಅ. ೧-೫). ೭. (ಆಲಂ) ವೈವಿಧ್ಯವಿಲ್ಲದುದು ; ಒಂದೇ ರಾಗ | | ಶ್ರುತಿಗೊಳಿಸು (ಕ್ರಿ). [ಸಂಗೀತ] ಗಾಯನವಾದನ ವ್ಯವಹಾರದಲ್ಲಿ 
; ಏಕನಾದ : ಅಳುವಿನ ಶ್ರುತಿ ಅವನಿಗೆ ಏಕನಾದವಾಗಿತ್ತು (ಗೋಪುರ. ೨); ಹೆಂಗಸರ |30, ಆಧಾರವೆಂದು ಇಟ್ಟುಕೊಂಡ ಸ್ವರದೊಡನೆ ವಾದ್ಯಗಳ ಧ್ವನಿಯನ್ನು 


ಮಾತಿಗೆ . . . ರಾಗ ಯಾವುದಾದರೂ ಶ್ರುತಿ ಒಂದೇ (ಹೊಸಕ್ಕಿ. ೧೮). ಒಂದುಗೂಡಿಸು : ಅವರ ಶಿಷ್ಕರು ವಾದ್ಮಗಳನ್ನು ಶ್ರುತಿಗೊಳಿಸಿ ಗಾಯನಕ್ಕೆ 
ಆ. [ಗಣಿತ] ನಾಲ್ಕು ಎಂಬ ಸಂಖ್ಯೆಯ ಸಂಕೇತ : “ಶ್ರುತಿ ಯುಗಾಂಬುಧಿ ಸಿದ್ಧಪಡಿಸಿಟ್ಟಿದ್ದರು (ರೂಢಿ). (ಶ್ರುತಿ 3- ಕೊಳ್‌, 4 - ಇಸು) 
ನಾಲ್ಕು'' (ಮಂಗರಾ. ೧೦೩-೮). ೯. [ಸಂಗೀತ] ಸ್ವರದ ಅಂಶ: "ಶ್ರುತಿಗಮಕ' | | ಶ್ರುತಿಪಥ (ನಾ). ೧. ಶಬ್ದವು ಪ್ರವೇಶಿಸುವ ಮಾರ್ಗ ; ಕಿವಿ : ಮಣಿಮೇಖಲಾರವಂ 
ಪರಾ. ೧೦. ಗಾಯನವಾದನ ಪ್ರಸ್ತುತಿಗೆ (ಪ್ರಯೋಗಕ್ಕೆ) ಆಧಾರವೆಂದು ಶ್ರುತಿಪಧಮಂ ಪಳಂಚೆ (ಪಂಠಾಮಾ. ೩-೫೧); ಈ ದಾರುಣದ ವಾಣಿ ಶ್ರುತಿಪಧ 
ಇಟ್ಟುಕೊಳ್ಳುವ ಸ್ವರ : ಶ್ರುತಿಸ್ಫೂರ್ತಿ ಕಮ್ಮನೆ ಕಸ್ತೂರಿಯ ಕಂಪಿನಂತೆ ಕವಿಗುಂ |35| ಮಂಟುವನ್ನೆಗಂ ಹಾ ಕಷ್ಟಮೆನುತ . . . ಬನ್ನಬಡುವಯ್ಮನಂ ಪಿಡಿದೆತ್ತಿ ಸಂತೈಸಿ (ವೆಂಕಾರಾ. 
ನಾದಸ್ವರಪ್ರಕ್ರಮಂ ಘನರತ್ನಾವಳಿಯಂತೆ ತೋಜ್‌ ಚಿಕದೇವಂ ಬಾಜಿಕುಂ ಬೀಣೆಯಂ ೨-೮-೨೨). ೨. ಸಂಪ್ರದಾಯ. ಸಂ.) 
(ಚಕವಿ. ೪-೧೧೩); ಷಡ್ಡ ಮಧ್ಮಮ ಪಂಚಮಗಳಿಗೆ ನಾಲ್ಕು ನಾಲ್ಕು ಶ್ರುತಿಗಳ ಅಂತರವರುವ | ಶ್ರುತಿಪುರುಷ (ನಾ). ವೇದಗಳ ಒಡೆಯ ; ವೇದಪುರುಷ : ಶ್ರುತಿಪತಿ ಗೋಪತಿ 
"ಖರಹರಪ್ರಿಯ' ರಾಗದಿಂದ ಅಭ್ಕಾಸವನ್ನಾರಂಭಿಸುವುದು ಸ್ವಲ್ಪ ಕಷ್ಟ (ಷೇಮಕೂ. ೧೦೪). ಲಕ್ಷ್ಮೀಪತಿ . . . ಆದಿಪುರುಷಂ ಶ್ರುಪಿಪುರುಷನಿರಲೆ ಮಿಕ್ಕ ಪುರುಷರಪೂಜ್ಮರ್‌ 
ಶ್ರುತಿಮಾಡು ಎ ಗಾಯನವಾದನ ವ್ಯವಹಾರದಲ್ಲಿ ಆಧಾರವೆಂದು (una ೧೭-೧೭). |ಸಂ.) 
ಇಟ್ಟುಕೊಂಡ ಸ್ವರದೊಡನೆ ವಾದ್ಮಗಳ ಧ್ವನಿಯನ್ನು ಒಂದುಗೂಡಿಸು : |40| ಶ್ರುತಿಪೂರ (ನಾ). ೧. ಕಿವಿಯ ಆಭರಣ ; ಕರ್ಣಪೂರ : ಸ್ತುತಿಗೆಯ್ದೆಂ ಕೃತಪಂಚಮ 
ಈ ಹಾಡಿಗೆಂದೆ ಶ್ರುತಿಮಾಡಿಟ್ಟ ವೀಣೆ - ಕೃಷ್ಣೆ, ಕಾವೇರಿ, ವರದೆ, ತುಂಗಭದ್ರೆ! ಶ್ರುತಿ ಪುರಾಣವ್ಮಾಸನಂ ವ್ಯಾಸನಂ ಕೃತಿಲೋಕಶ್ರುತಿಪೂರಕಲ್ಪಕವಿತಾಗೀರ್ಬಾಣನಂ 
(ನೆಲವ. ೩-೨೫). [ಸಂ.1 ಬಾಣನಂ (ಜಗವಿ. ೧-೮). ೨. ಕಿವಿಗೆ ಇಂಪಾದುದು. ೧, ೨ : ವಿಶ್ರುತ ತೀರ್ಥ 
ಶ್ರುತಿಕಟು (ನಾ). (ಕಾವ್ಮಮಾ] ಒಂದು ಬಗೆಯ ಪದದೋಷ ; ಪರುಷಾಕ್ಸರ ಕೃತ್ತುರಾಣಂ ಶ್ರುತಿಪೂರಮೆನಲ್‌ ಕರಂ ಸುತಾರ್ಥಿನಿ ಕೇಳ್ವಳ್‌ (ಪುಷ್ಪಪು ೩-೧೧೨). ಸಂ.) 


ಗಳಿಂದ ಕೂಡಿ ಕೇಳುವುದಕ್ಕೆ ಕರ್ಕಶವಾಗಿರುವ ಪದ : ದೋಷವುಳ್ಳ ಪದಗಳನ್ನು | | ಶ್ರುತಿಪೆಟ್ಟಿಗೆ (ನಾ). ಹಾಡುವಾಗ ಆಧಾರಶ್ರುತಿಗಾಗಿ ಉಪಯೋಗಿಸುವ, 
-— ೧. ಶ್ರುತಿಕಟು . . . ೧೩. ವಿರುದ್ಧಮತಿಕೃತ್‌ ಎಂದು ವಿಭಾಗಿಸಬಹುದು. . , ಶ್ರುತಿಕಟು |] ಒಂದು ಬಗೆಯ ವಾದ್ಮ : ಆಧಾರಷಡ್ಡವನ್ನು ತಿಳಿಯಲು ತಂಬೂರಿಯನ್ನೋ 
— ಪರುಷಾಕ್ಷರಗಳಿಂದ ಕೂಡಿ ಕಿವಿಗೆ ಅಶ್ರಾವ್ಯವಾಗಿ ಇರುವುದು (ಕೈಪಿಡಿ. ೨೨೭). (ಸಂ.] ಶ್ರುತಿಪೆಟ್ಟಿಗೆಯನ್ನೋ ಇಟ್ಟುಕೊಂಡಿರುವರಷ್ಟೆ ? (ಭೌತಎ. ೧೨೧). [ಶ್ರುತಿ * ಪೆಟ್ಟಿಗೆ] 


ಶ್ರುತಿಬಾಹಿರ 


ಶ್ರುತಿಬಾಹಿರ (ನಾ). ವೇದಗಳನ್ನು ನಂಬದವನು : ಜೀವಿಗಳು ಶ್ರುತಿಬಾಹಿರರುಗಳ್‌ | | 
ತಾವಿಹಗೆ ಪಶುಪತಿಗಳಹರೇ ಭಾಎಸಲು ಪ್ರತ್ಮಕ್ನಮಾಗಿದು ತೋಜುತಿರ್ದುದಲಾ | | 
(ಬಸಪು. ೪೪-೭). [೫ಂ.] 
ಶ್ರುತಿಮಾರ್ಗ (ನಾ). ವೇದೋಕ್ತವಾದ ಸಂಪ್ರದಾಯ : ಶ್ರುತಿ[ಪಾಕಾ. ಮತ] 
ಮಾರ್ಗಂ ಬಡದಾತ ಸುವ್ವತಿ (ಸೋಮೇಶ. ೮,: ಕಲಿಯುಗದ ಪ್ರಾಬಲ್ಕದಿಂದ | 3 3| 
ಶ್ರುತಿಮಾರ್ಗಗಳು ನಿರ್ವೀರ್ಯವಾಗುತ್ತಾ ಬಂದಾಗ . . . ಆಗಮೋಕ್ತ ಕರ್ಮಾನುಷ್ಠಾನವೇ | 
ಪ್ರಶಸ್ತವೆನಿಸುವುದು (ಸಂ.1 | | 
ಶ್ರುತಿರಸಾಯನ (ನಾ. ಕಿವಿಗೆ ಆಪ್ಕಾಯಮಾನವಾದುದು : ಕರ್ಣರಸಾಯನ: | | 
ಪಾರ್ಥ ಹೇಳ್ಕೆ ಮಾತಿನಾಳಾಪವನು ಕೇಳುವೆ ಶ್ರುತಿರಸಾಯನವ (ಕವ್ಮಾಉ. ೬-೧೨). [10.1 1 
ಶ್ರುತಿವಚನ (ನಾ). ವೇದೋಕ್ತಿ : ಪಿತ್ಕಸಮೋ ಭ್ರಾತಾ ಎನಿಪ್ಪುದು ಶ್ರುತಿವಚನವು | 
ಬಿಂಕವೇ ಶ್ರುತಿವಚನ ಸಮ್ಮತಿ (ಸಗತಾ. ೧೩-೪೬). [ಸಂ.] | | 
ಶ್ರುತಿವಿದ್ಧ (ನಾ). = ಶ್ರುತವಿದ್ಧ : ರಸಚಿತ್ರಧೂಳೀಚಿತ್ರದೋಜೆಯುವಂ ಶ್ರುತಿವಿದ್ದ ! | 
| 
| 


£ಚಾರದ. ೬೮). 


10 


(ಕುವ್ಮಾಕ. ೧೭-೨೦); 


ಮಾತ್ಮವಿದ್ದಂ ಪರವಿದ್ಧಮೆಂಬ ವಿದ್ಮಪದ್ದತಿಯುಮಂ ಲಾಕ್ಟಾರಸರೇಖಾಶುದ್ದಿ ಜು 
. ನೋಡಿ (ಮಲ್ಲಿಪು. ೫-೪೨). (ಸಂ. 
ಶ್ರುತಿವಿರಸಪದ (ನಾ). ಕೇಳಲು ಕರ್ಕಶವಾದ ಪದ : : ಶ್ರುತಿವಿರಸಪದ [| 
ಕ್ಷೇಪಸ್ತಿತಿಕಷ್ಟಂ ಗ್ರಾಮ್ಮಶಬ್ದಸಂದರ್ಭಸಮನ್ವಿತಮುಮಸಬಭ್ಭಾರ್ಥಕೃತಿಸ್ಮೃತಿಯುಂ | | 
ನೀರಸಮೆನಿಪ್ಪುದಕ್ಕುಂ ದೋಷಂ (ಕಾವ್ಮಾವ. ೪೪೩). [ಸಂ.] 
ಶ್ರುತಿಶರಣ (ನಾ). ವೇದಾದಿ ಶಾಸ್ತ್ರಗಳ ಹೇಳಿಕೆಯನ್ನು ಪಾಲಿಸುವವನು,- | 
ಅನುಸರಿಸುವವನು : ವ್ಮಾಕರಣಾಧಿಕರಣವು ಶ್ರುತಿಮೂಲಕವು ; ಶ್ರುತಿಶರಣರು | | 
ವ್ಮಾಕರಣಾಧಿಕರಣ ಪ್ರಕಾರ ನಡೆಯಬೇಕೆಂದು ಸಿದ್ದಾಂತ (ಒಓಂದಸಾ. ೧೭೬). [ಸಂ.] pol ge 
ಶ್ರುತಿಶೂನ್ಯ (ನಾ). ೧. ಶ್ರವಣಶಕ್ತಿಯನ್ನು ಕಳೆದುಕೊಂಡವನು ; ಕಿವುಡ. ; 
೨. ಕಿವಿಗಳಿಲ್ಲದುದು ; ಹಾವು. ೧, ೨ : ನಿಜಶ್ರುತಿಶೂನ್ಯ್ಕವಾಗಿ ಮಾರುತಭುಗುವಲ್ತು | 
ದಂಡಧರನಾಗಿ ದಿಟಂ ಜವನಲ್ಲು . ಎನೆ ವೃದ್ಧನಿದೇಂ ವಿರುದ್ದನೋ 
(ಪುಷ್ಪಪು ೧೩-೩೫). [ಪಂ.! 
ಶ್ರುತಿಸಹ್ಯ (ಗು). ಕೇಳಲು ಹಿತವಾದ ; ಶ್ರವಣಯೋಗ್ಯವಾದ : ಗಮಕಸಮಾಸದಿಂ [25| 
ಅಲಕುಳಕ್ಷಳದಿಂ ಶ್ರುತಿಸಹ್ಮಸಂಧಿಯಿಂ ಸಮುಚಿತಮಾಗಿ ಬರ್ಪ ಸತಿಸಪ್ತಮಿಯಿಂ . . . | | 
ಯತಿವಿಲಂಘನದಿಂದರಿದಲ್ತೆ ಕನ್ನಚೆ೦ (ಶಮದ. ೫, ಸಮಾಪ್ರಿವಾಕ್ಕಂಗಳ್‌). [ಸಂ.) | 
| 
| 


| 
| 
ಶ್ರುತಿಸುಭಗ (ನಾ). ಕೇಳಲು ಇಂಪಾದುದು; ಕರ್ಣಾನಂದವಾದುದು: | 
ಅತಿನಿಪುಣರಣಆ*ಗೆ ತೋರ್ಪೆಂ ಶ್ರುತಿಸುಬ'ಗಮೆನಿಪ್ತ ರೂಪಕಾಲಂಕೃತಿಯಂ | 
[ಸಂ.1 130 
ಶ್ರುತಿಹೀನ (ನಾ). [ಸಂಗೀತ] ಸ್ವರದೋಷಗಳಲ್ಲಿ ಒಂದು : ಕಂಪಿತ ಚಿಂತಿತ | 
. ಶ್ರುತಿಹೀನ [ಪಾಠಾಂ. ವಿವರ್ಜಿತ। ಕಾಕಸ್ವರ ಪ್ರಯಾಣಿ ಅಸಮಾನ ತಾಳಎಹೀನವೆಂಬ 
ಚಹನ _ರದೂಷಣಂ ಪೊರ್ದದೆ ಪಾಡಿ ಮೋಹಿಸುವ ಗಾಯಕರಿಂ (ವಿವೇಕ. ೨೩೬). 
([ಸಂ.] 
ಶ್ರುತ್ಯರ್ಥ (ನಾ). ವೇದಗಳಲ್ಲಿನ ಅರ್ಥ ; ಶಾಸ್ತ್ರಗಳಲ್ಲಿನ ಅಭಿಪ್ರಾಯ ಸ 
ನೂತನಶ್ರುತ್ಮರ್ಥ ಮುಡಿಗಲಿತುದೋ ಘನಸ್ವಾತಂತ್ರ್ಯವೃತ್ತಿ ಬೋಧಿಸತೊಡಗಿತೋ ಎಂಬ | 
ಚಾತುರ್ಯದಿಂದಿರ್ದ ಮುನಿನಾಢನಂ ಕಂಡು «ಹಚಕಾ. ೫-೬೭); ಶ್ರವಣ ಎಂದರೆ | 
ಸತ್ಸಂಪ್ರದಾಯಜ್ಜ್ಞಣಾದ ಗುರುಗಳ ಉಪದೇಶದಿಂದ "ಶಶ್ರಿತ್ಕರ್ಥ್‌ ಇದೇ ಸರಿ, | 
ಮತ್ತೊಂದಲ್ಲ' ಎಂದು ನಿರ್ಧರಿಸುವುದು  ಭಾತತ್ತ್ಮ (ಸಂ) i 
ಶ್ರುತ್ಯಾರೂಢ (ನಾ). ೧. ವೇದಾದಿ ಶಾಸ್ತ್ರಗಳಲ್ಲಿ ಪ್ರತಿಪಾದಿತವಾದುದು. (ಅ 
೨. ವೇದಾದಿ ಶಾಸ್ತ್ರಗಳಲ್ಲಿ ಪ್ರತಿಪಾದಿತನಾದವನು ; ಪರಮಾತ್ಮ ; 
ಭಗವಂತ: ನಿತ್ಕಾನಂದಂ . . . ಶ್ರುತ್ಕಾರೂಢಂ ಶುಭಗುಣಯುತಂ ಶುದ್ಧಸಿದ್ದಾಂತಸಾರಂ 
ಭೃತ್ಕಾಧಾರಂ ಭುವನಶರಣಂ ತ್ವಾಂ ಶರಣ್ಮಂ ಪ್ರಪದ್ಮೇ (ರಾಜಶೇ. ೧೩-೫೮). 
[ಸಂ.1 
ಶ್ರೇಢೀಬದ್ಧ (ನಾ). [ಜೈನ] ಮೂರು ವಿಧವಾದ ನರಕಬಿಲಗಳಲ್ಲಿ ಒಂದು ; ಕೆ 
""ಇಂದ್ರಕಬಿಲದ ನಾಲ್ಕೂದಿಕ್ಕುಗಳಲ್ಲಿ ಸಾಲಾಗಿರುವ ಬಿಲಗಳು'' 


(ಕೆವಿರಾ. ೩-೧೧). 


೯೧೨). 


| 
| 
| 
| 
| 
ತ್ರೆ 
| 
| 
| 
| 
| 
| 


೮೧೭೫ 


| 
| [ಶ್ರೇ 
| 


ಶ್ರೇಯಸ್ಕರ 


(ಆದಿಪು. ಜೈನಪಾರಿಬಾಷಿಕಶಬ್ದಕೋಶ) : ಆ ಬಿಲಂಗಳುಮಿಂದ್ರಕ 
ಪ್ರಕೀರ್ಣಕಂಗಳಿಂದು ಮೂಲುತೆಅನಕ್ಕುಂ (ಆದಿಪು. ೫-೮೩ ವ). (ಸಂ.] 

ಣಿ (ನಾ). ೧. ಪಂಕ್ತಿ; ಸಾಲು: ಎಳಗೌಂಗೊಳ್ಗಂಬದಿಂ ಬಾಳೆಯ ತೊಲೆಯಿನಳಿಸ್ಥಾರ 
ಕಣ್ಣೊಳಿಕುಂ 


ಶ್ರೇಡೀಬದ್ದ 


ಕಲ್ಹಾರಪುಷ್ಪಂಗಳ ಘಂಟಾಶ್ರೇಣಿಯಿಂ ಕೇತಕಿಯ ದಳದ ಕಿಳ್ನಂತೆಯಿಂ . . . 
ನಾನಾಲತಾಂತಪ್ರಸರ ಸರಯುತಂಗಳ್‌ ಪ್ರಪಾಮಂಟಪಂಗಳ್‌ (ರಾಜಶೇ.೨-೨೧). 
೨. ಗುಂಪು ; ಸಮೂಹ : ಸಕಳೋದ್ಮಾನಂಗಳೊಳ್‌ ಸಂತತ ಸರಸ ಫಳವ್ರಾತದಿಂ 
ಸೇವೃಮಲ್ಲಲ್ಲಿ ಕರಂ . . . ಚೂತೋತ್ಕರಂ ದಾಡಿಮತತಿ ಪನಸಶ್ರೇಣಿ ಜಂಬೀರಜಾಳಂ 
(ಪುಷ್ಪಪು. ೯-೧೫); ತೀರರುಹಫಲಪುಷ್ಪಭಛಾಲಾವನತತರುಲತಾಶ್ರೇಣಿ ತಾಂ ಮಣಿನಿಕಾ 
ಶೋದಕ ನದೀವಕ್ಷದರ್ಪಣದಿ ಮಾರ್ಪೊಳೆವವೊಲ್‌ ಬಾಗಿ (ಶ್ರೀರಾಮಾ. ೧೫೦-೨೨೧). 
೩. ವರ್ತಕರ ಅಥವಾ ಕಸುಬುದಾರರ ಮುಖ್ಯಸ್ಥರು ಸೇರಿ ನಡೆಸುವ ಸಭೆ: 
ಪ್ರಾಯಕವಾಗಿ ಪ್ರತಿಕಸಬು ಕೈಗಾರಿಕೆಯಲ್ಲಿಯೂ ವ್ಯವಸ್ಥೆಯು ಆ ಕಸಬುದಾರರಲ್ಲಿ 
ಮುಖ್ಯಸ್ತರು ಸೇರಿದ ಶ್ರೇಣಿಯೆಂಬ ಸಭೆಯಲ್ಲಿ ನಡೆಯುತ್ತಲಿತ್ತು (ಭಾಇಪ್ರ. ೧೪೨); 
ಗುಂಪುಗಳ ಅಭಿಪ್ರಾಯದ ಮೇಲೆ ರಚಿಸಲ್ಪಟ್ಟ ಪೂಗ, ಶ್ರೇಣಿ, ಕುಲ ಎಂಬ ವಿಚಾರಣಾ 
ಸಮಿತಿಗಳಿರುತ್ತಿದ್ದವು (ಭಾರದ. ೫೬). ೪. ದರ್ಜೆ ; ವರ್ಗ : ನಿಮ್ಮ ಹುಡುಗ ಯಾವ 
ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾನೆ ? (ಊಂ). ೫. ಮಜಲು; ಮೆಟ್ಟಿಲು : ಜೀವನದ 
ಯಾವ ಕ್ಷೇತ್ರದ ಆಶೋತ್ತರವೇ ಆಗಲಿ, ಮೂರು ಶ್ರೇಣಿಯಲ್ಲಿ ಉತ್ಕರ್ಷವೆನಿಸಬೇಕು. 
ವ್ಯಕ್ತಿಯ ಅಭ್ಯುದಯ, ಸಮಾಜದ ಅಭ್ಕುದಯ, ಮಾನವತ್ವದ ಅಭ್ಯುದಯ -- ಇವೇ 
ಆ ಅಂತಿಮ ಆತೋತ್ತರದ ಮೂರು ಮೆಟ್ಟಲು (ಶಿಕ್ಷದ. ೩೭೯). ೬. ಒಂದು ಬಗೆಯ 
ಸಸ್ಕ : "ಶ್ರೇಣಿ - ವೇಣುಪತ್ರಿ'' (ಒಷಧಿ. ೧೭೦). (ಸಂ. ಶ್ರೇಣಿ, ಶ್ರೇಣೀ। 
ಶ್ರೇಣಿಕೆ (ನಾ). ೧. ಗುಂಪು ; ಸಮೂಹ : ಬುಧಜನಪ್ರೀಣನಾಗ್ರೇಸರಗ್ರಾಮಣಿಯಾದಂ 
ದಾನಚಿಂತಾಮಣಿ ಗುಣಮಣಿ ಶ್ರೇಣಿಕಾಶ್ರೇಣಿಯಿಂದಂ (ಆಜಿಪು ೧೨-೧೫). ೨. ಡೇರೆ ; 
ಗುಡಾರ. ಸಂ. ಶ್ರೇಣಿಕಾ। 

ಶ್ರೇಣಿಬದ್ಧ (ನಾ). ಎ ಶ್ರೇಢೀಬದ್ಧ : ಆ ನರಕಬಿಲಂಗಳೆಲ್ಲಮೆಣ್ಣತ್ತುನಾಲ್ಕುಲಕ್ಷಪರಿ 
ಪ್ರಮಾಣಮಾಗಿಯುಮಿಂದ್ರಕಶ್ರೇಣಿಬದ್ಧ ಪ್ರಕೀರ್ಣಕಂಗಳೆಂದು ಮೂಯುತೆಅನಕ್ಕುಂ 
(ಸುಕುಮಾ. ೧೧-೪೧ ವ) ; ಸೌಧರ್ಮೇಶಾನಾದಿಗಳ ವರವಿಮಾನಂಗಳಿಂದ್ರಕ ಶ್ರೇಣಿಬದ್ಧ 
ಪ್ರಕೀರ್ಣಕಂಗಳೆಂದು ಮೂದೆಅಂ (ಚಂದ್ರಪು ೩-೩೨ ವ). ಸಂ.) 

ಶ್ರೇಯ (ನಾ). ೧. ಉತ್ತಮವಾದುದು; ಯೋಗ್ಯವಾದುದು: ಶ್ರೇಯಮನೆನಗಳೌಪಲು 
ಪಾಧ್ಮಾಯನೆ ತನಗಟ್‌ಯನಲೌವನಪ್ಪೊಡೆ ಭರತಂ ಜ್ಮಾಯನ ರಾಜ್ಯಮನಯ್ಮ ಕನೀಯಂ 
ಕೈಕೊಂಡ ತೊಂಡು ತನಗಾವುಚಿತಂ (ಪಂಠಾಮಾ. ೭-೫೩); ಶ್ರೇಯಂ ಶ್ರೇಯಂ ದ್ವಿಷದ 
ವಸಾಯಕಸಾಯಕಪರಂಪರಂ ಲಲಿತಯುವತ್ಕಾಯತನತ್ಮಾಯತನಂ ಗೇಯೋದ್ಲಾಯತಶ್ಸ 
ಕಳಕಳಂ ಸಕಳಕಳಂ (ಕಾವ್ಮಾವ. ೫೪೯). ೨. ಶುಭ ; ಮಂಗಳ: ಸ್ವಸ್ತ್ಮಾದಿಗೆ .... 
ಶ್ರೇಯಂ, ಶಿವಂ, ಶುಭಂ, ಸ್ವಸ್ತಿ, ಮಂಗಳಂ (ಶಮದ. ೧೩೦ ಪ್ರಯೋ). ೩. ಪುಣ್ಯ ; ಸುಕೃತ: 
“ಧರಣ, ಪುಣ್ಯಂ, ವೃಷ;, ಶ್ರೇಯ; ಸುಕೃತಂ - ಈ ೫ ಪುಣ್ಮದ ಪೆಸರ್‌'' (ಹಲಾಯು. 
೨೧-೧೨೫); ಮಾರದಿರ್‌ ಚಲಕೆ ಜೀವನಶ್ರೇಯಮಂ (ಶ್ರೀರಾಮಾ. ೩೧೦-೨೨೪); ದಾಯ 
ಸಮಸಂಸೃಷ್ಟಿ ಭೂಭಾಗ್ಯವಾದಂದು ಶ್ರೇಯ ನೆರೆವುದು ಜಗಕೆ (ಮಂಕುಕ. ೮೮೩). 
೪. ಮೋಕ್ಷ. (ಸಂ. ಶ್ರೇಯಸ್‌] 
€ಯಸಿ (ನಾ). ಒಂದು ಬಗೆಯ ಸಸ್ಕ ; ಅಣಿಲೆ : "ಶ್ರೇಯಸೀ - ರಾಸ್ಕೆ, 
ಅಳಲೆ, ಗಜಹಿಪ್ಪಲಿ, ಪ್ರಿಯಂಗು, ಆಗುಳುಶುಂಠಿ'' (ಓಷಧಿ. ೧೭೦). (ಸಂ. ಶ್ರೇಯಸೀ। 

ಶ್ರೇಯಸ್ಕರ (ಗು). ೧. ಸಂತೋಷದಾಯಕವಾದ ; ಆನಂದದ. 
೨. ಮಂಗಳಕರವಾದ ; ಶುಭವನ್ನುಂಟುಮಾಡುವ. (ನಾ). ೩. ಒಳ್ಳೆಯದು; 
ಮಂಗಳಕರ : ಮಕ್ಕಳಿಗೆ ಒಳ್ಳೆಯ ಅಭ್ಯಾಸಗಳನ್ನು ಕಲಿಸಿದರೆ, ಮುಂದೆ ಅವರಿಗೂ 
ವಂಶಕ್ಕೂ ಶ್ರೇಯಸ್ಕರ (ಗೃಹವಿ. ೧೯); ಲೋಕರೂಢಿಗೆ ಮರ್ಯಾದೆ ಕೊಟ್ಟು ನಾನು 
ಗಂಡು ಹುಟ್ಟಲಿ ಅನ್ನೋದು ಶ್ರೇಯಸ್ಕರ ಖರೆ (ಗಂಮಾಯ. ೨೪೦). ೪. [ಜೈನ] 
ಅಂತರಾಳದಲ್ಲಿರುವ ಲೋಕಾಂತಿಕದೇವತೆಗಳಲ್ಲಿನ ಒಂದು ಕುಲ : 
ವಹ್ನ ರುಣಾಂತರದೊಳ್‌ ಶ್ರೇಯಸ್ಕರ ಕ್ಷೇಮಂಕರರುಂ ಅರುಣಗರ್ದತೋಯ 
ಮಧ್ಯದೊಳ್‌ ವೃಷಕೋಷ್ಠಕಾಮಧರರುಂ (ತತ್ತೃಪ್ರ ೨೨೨). (ಸಂ. 


ಶ್ರೇಯಸ್ಸು 


ಶ್ರೇಯಸ್ಸು (ನಾ). ೧. ಶುಭ ; ಮಂಗಳ : ಮೇಣೆಂಬ ವಿಕಲ್ಬಾರ್ಥದಿಂ ಸಕಾರಾಂತದಲ್ಲಿ | 
. . ಮನ, ಮನಸ್ಸು ; ಶ್ರೇಯ, ಶ್ರೇಯಸ್ಸು (ಶಮದ. ೮೬ ಪ್ರಯೋ); ದೈವವು ಅನುಕೂಲವಾದರೆ ; ' 
ಶ್ರೇಯಸ್ಸಿನ ಮೇಲೆ ಶ್ರೇಯಸ್ಸು (ವಚಕಾ. ೫). ೨. ಶ್ರೇಷ್ಠತೆ ; ಉತ್ಕೃಷ್ಟತೆ. | | 
೩. ಅಬಿವೃದ್ದಿ ; ಏಳಿಗೆ. ೪. ಅತಿಶಯವಾದ ಸಂತೋಷ ; ಪರಮಸುಖ. 
[ಸಂ. ಶ್ರೇಯಸ್‌) 5 
ಶ್ರೇಯಾಂಸ (ನಾ). ೧. ಅಭ್ಕುದಯವನ್ನು ಹೊಂದಿದವನು ; ಏಳಿಗೆಯನ್ನು 
ಪಡೆದವನು. ೨. [ಜೈನ] ಹನ್ನೊಂದನೆಯ ತೀರ್ಥಂಕರ : ಶ್ರೀಮತ್ಕಾಶ್ಯಪಗೋತ್ರ 
ಮಹಾಮಶಿತೇಕ್ಟ್ಟಾಕುವಂಶತಿಳಕಂ ನತಪೌಳೋಮಾಪತಿ ನಿರುಪಮಸುಖದಾಮಂ 
ಶ್ರೇಯಾಂಸನೀಗೆ ನಿಃಶ್ರೇಯಸಮಂ (ಚಾವುಪು. ೧೩೯). ([ಸಂ.) 
ಶ್ರೇಯೋಮಾರ್ಗ (ನಾ). ಶಾಶ್ವತಸುಖವನ್ನು ನೀಡುವ ಹಾದಿ ; ಮೋಕ್ತಪಥ: [1 
ಶ್ರೇಯೋಮಾರ್ಗದೊಳೊಂದಿದಾರ್ಯರೊಡನೊಲ್ಹಾಳೋಚನಂ ಮಾಡಿಯುಂ ಪ್ರಾ ಪ್ರಾಯಶ್ಚಿತ್ತ | i 
ಮುನೊಲ್ಲದಿರ್ಪ ಮುನಿಪಂ . . . ಏಂ ಶಾಶ್ವತಶ್ರೀಯಂ ತಾಳು ಗುಮೇ | | 
(ಮಲ್ಲಿಪು. ೧೧-೩೩ ವ). (ಸಂ) | | 
ಶ್ರೇಷ್ಠ (ಗು). ೧. ಉತ್ತಮವಾದ ; ಉತ್ಕೃಷ್ಟವಾದ. ೨. ಬಹಳ ಅಭಿವೃದ್ಧಿಯ; | | 
ಅತ್ಯಂತ ಏಳಿಗೆಯ. ೩. ಹಿರಿಯ ; ವರಿಷ್ಠ. (ನಾ). ೪. ಉತ್ತಮವಾದುದು; [15 
ಉತ್ಸಷ್ಟವಾದುದು : ವಜ್ರವು ರತ್ನಗಳಲ್ಲಿ ಶ್ರೇಷ್ಠವಾದದ್ದು (ಮುಂಬಯಿ. ೪-೧೬೯). 
೫. ಮುಖ್ಯವಾದುದು ; ಪ್ರಧಾನವಾದುದು : ಎದ್ಮಕ್ಕಿಂತ ಬುದ್ಧಿ ಶ್ರೇಷ್ಠ, ಬುದ್ಧಿಗಿಂತ 
ಆಹಾರ ಶ್ರೇಷ್ಠ (ಗಾದೆ). ೬. ಹೆಚ್ಚುಗಾರಿಕೆ ; ಮೇಲ್ಮೆ : "ಶ್ರೇಷ್ಠಗೆಡು' ಪರಾ. 
೭. ಉತ್ತಮನಾದವನು; ಮೇಲಾದವನು : ಕಳುಹು ರಕ್ಷೆಗೆನ್ನೊಡನೆ ನಿನ್ನಾ | 
ಜ್ಕೇಷ್ಠನಂ, ಕಾಕಪಕ್ಷಧರ ಕಲಿರಾಮನಂ, ಶ್ರೇಷ್ಠನಂ (ಶ್ರೀರಾಮ. ೨೮-೧೯). ೮. ಸೃಷ್ಟಿಕರ್ತ; |20 
ಬ್ರಹ್ಮ : ""ಪಿತಾಮಹಂ . . . ಶ್ರೇಷ್ಠಂ ಜಗಾತ್ಮನಂಬುರುಹಾಸನಂ ಹೇಮಕುಕ್ತಿ | 
ಸುರಜ್ಶೇಷ್ಠಂ ವಿರಂಚಿಯೆನೆ ಬ್ರಹ್ಮನಕ್ಕುಂ'' (ಮಂಗರಾ. ೩-೯). ೯. ಶಿವ ; ಪರಮೇಶ್ವರ. 
೧೦. ವಿಷ್ಣು. ೧೧. ಕುಬೇರ. ೧೨. ಬುದ್ಧ. ೧೩. ರಾಜ ; ದೊರೆ. 0.1 | 
ಶ್ರೇಷ್ಠಗೆಡು (ಕ್ರಿ). ಹೆಚ್ಚಳಿಕೆಯು ಕುಂದು ; ಹಿರಿಮೆಯು ಅಳಿ : ಪರಿಪೂರ್ಣವಪ್ಪ | 
ಸಮ್ಮಕ್‌ಜ್ಞಾನವಂತರೆಲ್ಲರು ಆಶೆ ಎಂಬ ಪಾಶವು ತಲೆದೋಟ್‌ ತಮ್ಮ ಜ್ಞಾತೃ ಅಲ್ಲಿಯೆ 
ಶ್ರೇಷ್ಠಗೆಟ್ಟಿತ್ತು (ಮೋಳಿಮಾ. ೧೯೨-೭೨೩). [ಶ್ರೇಷ್ಠ 3" ಕೆಡು) 
ಶ್ರೇಷ್ಠತನ (ನಾ). ಹಿರಿಮೆ ; ಮೇಲ್ಮೆ : (81. [ಶ್ರೇಷ್ಠ 4 - ತನ] 
ಶ್ರೇಷ್ಠತೆ (ನಾ). ಎ ಶ್ರೇಷ್ಠತನ : ಶಿವನಿಗಿಂತ ಜಿನನ ಶ್ರೇಷ್ಠತೆಯನ್ನು ಸಾರಲು ಕವಿಯು | 
ಹವಣಿಸಿರುವನೆಂಬುದರಲ್ಲಿ ಸಂದೇಹವೇ ತಲೆಯೆತ್ತಲಾರದು 
(ಸಂ. ಶ್ರೇಷ್ಠತಾ] 
ಶ್ರೇಷ್ಠತ್ವ (ನಾ). ವ ಶ್ರೇಷ್ಠತನ. (ಸಂ. 
ಶ್ರೇಷ್ಠನ್ಯಾಯಾಲಯ (ನಾ). ಉಚ್ಚನ್ಮಾಯಾಲಯ : ಅವರು ಶ್ರೇಷ್ಠನ್ಮಾಯಾಲಯಕ್ಕೆ 
ಅಪೀಲು ಹೋದರು (ರೂಢಿ). [ಸಂ.) i 
ಶ್ರೇಷ್ಠಪಾರ್ಷ್ಲಿ (ನಾ). ಉತ್ತಮವಾದ (ಬೆನ್ನಿನ) ಭಾಗವನ್ನುಳ್ಳುದು : ಸುಸಂಚಿತ | 
ಪ್ರೋಹಘಳೀಹಸ್ತಗಾತ್ರನುಂ ಪರಿಪೂರ್ಣ ಶ್ರೇಷ್ಠ!ಪಾಂಇಂ. ತುಷ್ಟ, ಶ್ಲಿಷ್ಟ) 135 | 
ಪಾಷಿಣ್ಣಯುಮಂಸಳಕಾಳಭಾಗನುಂ . . . ಅಪ್ಪ FURS ಬಂದು | | 
ಮುಂದೆ ನಿಲ್ಬುದುಂ (ಆದಿಪು. ೧೨-೫೬ ವ). (ಸಂ) | 
ಶ್ರೇಷ್ಠಶಾಕ (ನಾ). ಒಂದು ಬಗೆಯ ಸಸ್ಮ : '"ಜೀವಂತೀ -- ಸಿಹಿಪಾಲೆ, ಮೆದೆ, , | | 
ಹೊಂಬಾಳೆ, ಅಣಿಕೆ, ಶ್ರೇಷ್ಠಶಾಕ'' (ಓಷಧಿ. ೬೩). [ಸಂ.) | ] 
ಶ್ರೇಷ್ಠಾಗಮ (ನಾ). [ವೀಶೈ] ಪಾತೂಲಾಗಮದ ಹನ್ನೆರಡು ಭೇದಗಳಲ್ಲಿ | 
ಏಳನೆಯದು : ವಾತೂಲ ಉತ್ತರವಾತೂಲ ಕಾಲಜ್ಞಾನ ಪರಾಜಿತ ಸರ್ವಾಗಮ | 
ಸರ್ವಾಷ್ಟಾಗಮ ಶ್ರೇಷ್ಠಾಗಮ . . . ವಿಶ್ವಾತ್ಮಕಾಗಮವೆಂದು ವಾತೂಲಾಗಮದ | 
ದ್ವಾದಶಭೇದಂಗಳು (ವಿವೇಕ. ೭೨). ೫0.) | 
ಶ್ರೇಷ್ಠಿ (ನಾ). ೧. ಒಂದೇ ವಿಧವಾದ ವ್ಯಾಪಾರ ಅಥವಾ ಕಸುಬಿನವರ ಸಂಘದ i 
ಲ್ಲಿ | 


25; 


| 
| 
| 


1 

(ಸಾಹಿ. ೧೫2). | 
30 

[3 


i 
i 
| 
I 
i 
H 
| 


ಮುಖಂಡ ; ವಾಣಿಜ್ಮೋದ್ಕಮ ಸಂಘದ ಮುಖ್ಯಸ್ವ : ವರ್ತಕರಲ್ಲಿ 
"ಕುಲಶ್ರೇಷ್ಠಿ' ಪರಾ | 


| 
| 
45 
| 
| 
1 


ಮುಖ್ಯ್ಕನಾಗಿದ್ದವನೇ ಶ್ರೇಷ್ಠಿಯೆನಿಸಿದ್ದನು (ಬಾಇಬ್ರ. ಎ೬) 


೮೧೭೬ 


ಶ್ರೋತ್ರಗುತ್ತಗೆ 


ವ್ಯಾಪಾರವನ್ನು ವೃತ್ತಿಯನ್ನಾಗಿ ಉಳ್ಳವನು ; ವೈಶ್ಯಕುಲದವನು ; ಸೆಟ್ಟಿ: 

ರ್ಮಪುರಮೆಂಬುದು ಪೊಟಲಲ್ಲಿ ನಾಗದತ್ತನೆಂಬೊಂ ಶ್ರೇಷ್ಠಿ (ವಡ್ಡಾರಾ. ೧೮-೩); ಜೈನರು 
ಮೊತ್ತಮೊದಲು ವ್ಯಾಪಾರಕ್ಕಾಗಿ ನಮ್ಮಾ ನಾಡಿನಲ್ಲಿ ನೆಲೆಸಿದರೆನ್ನಬೇಕು. ಇವರೇ 
ಶ್ರೇಷ್ಠಿಗಳು (ಶೆಟ್ಟಿಗಳು) (ತುಳುನಾ. ೧೮೮). (ಸಂ. ಶ್ರೇಷ್ಠಿನ್‌) 

ಶ್ರೇಷ್ಠೆ (ನಾ). ೧. ಅತ್ಯುತ್ತಮಳಾದ ಹೆಂಗಸು. ೨. ಉತ್ತಮವಾದ ಹಸು : 
""ನೈಚಿಕಿ ಶ್ರೇಷ್ಠಿಯೆನೆ ತಲೆಯಾವೆನಿಕ್ಕು'' (ಮಂಗರಾ. ೫೪-೪). (ಸಂ. ಶ್ರೇಷ್ಠಾ] 

ಶ್ರೋಣ (ನಾ). ೧. ಬೇಯಿಸಿದ ; ಪಕ್ಷಮಾಡಿದ. (ನಾ). ೨. ಹೆಳವ ; ಕುಂಟ: 
““ಶ್ರೋಣಃ, ಪಂಗುಃ - - ೨ ಕಾಲಿಲ್ಲದ ಕುಂಟನ ಹೆಸರುಗಳು'' (ಸಿದ್ದಾಂತಿ. ೧೮೨). [ಸಂ.] 

|! ಶ್ರೋಣಿ (ನಾ). ೧. ಜಘನ ; ನಿತಂಬ : ಹರಿಣೀಲೋಚನೆ ಪಂಕಜಾನನೆ 
ಘನಶ್ರೋಣೀಸ್ತನಾಭೋಗಭಾಸುರೆ ಬಿಂಬಾಧರೆ . . . ಅಚಲದೇವಿ ಕನ್ತ್ನುಸತಿಯಂ 
ಸೌಂದರ್ಯ್ಯದಿಂದೇಳಿಪಳ್‌ (ಎಕ. 1. ೩೭೭-೫೮; 1181); ಬಗೆಯಂ ಬಲ್ಸೆಜೆಗೆಯ್ದುದೀಗಳಿ 
ವಳೀ ಮಾಧುರ್ಯವು . . . ಈ ಪೃಥುಳವೃತ್ತಶ್ರೋಣಿಯಾ ಬೇಟದುಜ್ಜುಗವೀ ವಿಭ್ರಮ 
(ರಾಜಶೇ. ೭-೭೦). ೨. ಘಟ ಕುಂಟ : ""ಖಂಜಃ. ಪಂಗು;, ಶ್ರೋಣಿಃ: - ಈ ೩ 
ಪೆಬವಂ'' (ಹಲಾಯು. ೧೦೦-೪೫೬). ೩. ದಾರಿ ; ರಸ್ತೆ. [೫೦.1 
ಶ್ರೋಣಿತ (ನಾ). ೧. ಕೆಂಪುಬಣ್ಣ : ಕಾಳೆಮ್ಮೆಯ ಕಚೆಯಲಾಗಿ ಹಾಲು ರೋಹಿತವಾಗಿ 
ಬಿದ್ದಿತ್ತು. . . ಶ್ರೋಣಿತವಳಿದು ಹೋಗಲಾಗಿ ಹಾಲು ಹೆಪ್ಪಾಯಿತ್ತು (ಮೋಳಿಮಾ. 
೨೨೩-೭೭೬). ೨. ನೆತ್ತರು ; ರಕ್ತ : ಹೊರ ಊರ ಭೈಲಲ್ಲಿ ಮುಸುಕೀತು ಜಗಳವು 
ವಸವಂತವಾಡ್ಕಾರು ಶ್ರೋಣಿತವ (ಕಾಲಸಂ. 1. ೨೩). [ಆ ಸಂ. ಶೋಣಿತ) 

ಶ್ರೋತ (ನಾ). ಕರಣ ; ಇಂದ್ರಿಯ : ""ಶ್ರೋತಂ ಖಮಿಂದ್ರಿಯಂ ಹೃಷಿಕಮಕ್ಷಂ 
ಕರಣಮಾತನುವಿನಿಂದ್ರಿಯಂಗಳು'' (ಮಂಗರಾ. ೯೭-೧೫).  [ಸಂ. ಶ್ರೋತಸ್‌] 

ಶ್ರೋತವ್ಯ (ಗು). ೧. ಕೇಳಬಹುದಾದ ; ಶ್ರವಣಾರ್ಹವಾದ. (ನಾ). 
೨. ಕೇಳುವಂಥದು ; ಶ್ರವಣಯೋಗ್ಯವಾದುದು : ಪ್ರಭುದೇವರ "ಅನಾಯಾಸದ 
ಅನು', "ಚಿಂತೆಯಿಲ್ಲದ ಅನುಭಾವ ಗೊಹೇಶ್ವರ' ಇನ್ನೂ ಶ್ರೋತವ್ಯ. ಇನ್ನೂ ಮಂತವ್ಮ 
(ವಚಸಂ. ೪, ಒಳಗೆ ಪ್ರನೇಶ?. ೩. ಶ್ರವಣಯೋಗ್ಯನಾದವನು : ಶ್ರೋತವ್ಯನನು 
ಸಂಕೀರ್ತಿತವ್ಮನನು ಅವೃಯನನಕ್ಷಯನನಭವನನವೃಥನನಜ್ಞಾನದಲಿ ಯೋಗವ್ಮನೆಂದೇ 

[ಸಂ.] 

ಶ್ರೋತಾರ (ವಾ). ಕೇಳುವವನು ; ಶ್ರೋತೃ : ಸಹಾನುಭೂತಿಯಿಂದ ಕವಿ ಶ್ರೋತಾರರು 
ಒಂದಾಗುತ್ತಾರೆ. ಕವಿತೆ ಸಘಖವಾಗುತ್ತದೆ (ನಿಚಾಮಂ. ೧೪೭); ಉಪನ್ಮಾಸಗಳನ್ನು 


ಎ. 
ಹಾ 
ಛಿ 


ಸೆಣಸಿದೆವಲಾ (ಕುವ್ಮಾಅ. ೬-೬೪). 


ಮೈಸೂರಿನಲ್ಲಿ, ತ.ಲವಾಲ ಶ್ರೋತಾರಲ ಮುಂಬೆ ಮಾಡಿಯೂ ಆಯಿತು ( ಬಾಜಗೀಿ, ೪ 
ಪ್ರಸ್ತಾವನೆ). (ಸಂ. ಶ್ರೋತ್ಕ) 
| ಶ್ರೋತೃ (ನಾ). ೧. ಇ ಶ್ರೋತಾರ : ಕಲ್ಮಾಣಾರ್ಥಿಯಪ್ಪಾತಂ ವವಕ್ಸಿತಮಖ್ಪ ವಸ್ತುವಂ 


ಪೇಟ್ವಿವರ್ಗಳು: ಮುನ್ನಮಾಪ್ತಾಗಮವಕ್ತೃ ಕಥೆ ಶ್ರೋತೃವೆಂಬಿವಂ ಪೇಟ್ವುದನರೊಳ್‌ 


(ಚಾಮುಪು. 8); ದಾಕ್ತ್ಷಿಣ್ಣವಂತನುಂ . . . ಮಧ್ಮಸ್ಥನುಮೆಂಬ ದಶವಿಧಶುದ್ದಗುಣಂಗಳಿಂ 


ನೆರೆದಂ ಶ್ರೋತೃವೆಂಬೊನಕ್ಕುಂ (ಅಜಿಪು ೧೧-೨ ವ). ೨. ವಿದ್ಯಾರ್ಥಿ. ಸಂ. 
ಶ್ರೋತ್ರ (ನಾ). ೧. ಕಿವಿ ; ಕರ್ಣ : "ಶ್ರವಣಂ ಕರ್ಣಂ ಶ್ರೋತ್ರ ಕಿವಿ'' (ವಸ್ತುಕೋ. 


೭೭-೧೮೨; ರುದ್ರ ಮುಖದಲ್ಲಿ . . . ಶ್ರೋತ್ರದಲ್ಲಿ ದಶದಿಕ್ಕುವೂ ಜಗವ ನಿಕ್ಷೇಷಿಸಿದ 
ಕುಕ್ಸಿಯಲ್ಲಿ ಅಕ್ಷಯನಗಣಿತನು (ಬಸವ. ೫೩೬); ಶ್ರೀ ವಾಗ್ದೇವಿಗೆ ಶಬ್ದದಿನಾವಾವಿಂದ್ರಿಯದ 
ವಿಷಯಮಂ ಶ್ರೋತ್ರದೊಳುದ್ದಾವಿಪ ನಿರ್ಮುಲಮೂರ್ತಿಗಿಳಾವಂದ್ಮೆಗೆ 
ಶಾಸ್ತ್ರಮುಖದೊಳವನತನಪ್ಸೆಂ (ಶಮದ. ೧). ೨. ವೇದ. ೩. ವೇದಾಧ್ಯಯನ 
ಮಾಡಿದ ಬ್ರಾಹ್ಮಣರಿಗೆ ಕೊಟ್ಟ ಭೂಮಿಯನ್ನು ಗುತ್ತಿಸೆಯಾಗಿ ಪಡೆದ 
ರೈತರ ಮೇಲೆ ಹಾಕಲಾಗುತ್ತಿದ್ದ ಒಂದು ಬಗೆಯ ತೆರಿಗೆ : ಶ್ರೋತ್ರ ನಿಧಿ 
ನಿಕ್ಷೇಪ ಬಲ ಪಾಖಾ(ಷಾ)ಣ ತೇಜಸ್ಟಾ (ಸ್ಟಾ) ಮೃಮಿತ್ತಾದಷ್ಟ ಕೋಗಸಹಿತಂ. .. 
ಬ್ರಾಹ್ಮಣೇಭ್ಯಃ ₹ [ಸಂ.) 
ಶ್ರೋತ್ರಗುತ್ತಗೆ (ನಾ). ವೇದಾಧ್ಯಯನ ಮಾಡಿದ ಬ್ರಾಹ್ಮಣರಿಗೆ 
ತೆರಿಗೆಯಿಲ್ಲದಂತೆ, ಕೊಟ್ಟ ಭೂಮಿಯ ಗೊತ್ತುವಳಿ, - ಕರಾರು : 
ಬೊಂಮಂಣ್ಣ ಹೆಗ್ಗಡೆಯ ಸೊಸೆ ಮಾರುವೆಗೆ ಏಶ್ತಿಯ ಕಯ್ಕಲು ಶ್ರೋತ್ರಗುತ್ತಗೆಯಾಗಿ 


ದಾತ್‌ (ಎಣ. XXX ೪೨-೭೭: ಸು. 8೧೧). 


ಸ 


ಶ್ರೋತ್ರನಾಶ 


ಮಾಡಿಕೊಂಡ ಹಣ ಬೊಂಮಣ ಹೆಗ್ಗಡೆಗೆ ಮೂಲು ಹಣ (ಎಕ. ೪॥!. ತೀರ್ಥಹ. ೧೪೮-೨೦; 
- 1417). "ಶ್ರೋತ್ರಿಯಗುತ್ತಗೆ' ಪರಾ. [ಶ್ರೋತ್ರ * ಗುತ್ತಗೆ] 
ಶ್ರೋತ್ರನಾಶ (ನಾ). ಶ್ರವಣಶಕ್ತಿಯನ್ನು ಕಳೆದುಕೊಂಡವನು ; ಕಿವಿ 
 ಕೇಳಿಸದವನು ; ಕಿವುಡ : ಎನ್ನ ಮಾಟ ಕುರುಡ ಸಭೆಯಲ್ಲಿರ್ದು ನಗೆಯ 
ನಕ್ಕಂತಾಯಿತ್ತು ಶ್ರೋತ್ರನಾಶನಲ್ಲಿ 
(ಮೋಳಿಮಾ. ೧೦-೩೩). [ಸಂ.] 
ಹಾ ಶ್ರೋತ್ರಪಥ (ನಾ). ಎ ಶ್ರುತಿಪಥ : ಶ್ರೋತ್ರಪಥಕಿಳಿದುಬಹ ವೇದಬ್ಬಂಿತಕೆ ಮನದೆಲ್ಲ 
ಸದ್ದಡಗಿ ಮತ್ತೆಲ್ಲು ದೊರೆಯದಿಹ ಗಾಂಭೀರ್ಯವಳವಡಲು ಸನ್ನಿಧಿಯ ಜನಕೆ 
(ಮಲೆದೇ. ೨೨-೬). [ಸಂ.) 


ಜಯಸ್ವರನ ಪಾಡಿದಂತಾಯಿತ್ತು | $ 


ಶ್ರೋತ್ರವಿಜ್ಞಾನ (ನಾ). ಕಿವಿಗಳಿಂದ ಪಡೆಯುವ ಜ್ಞಾನ : ಪ್ರವೃತ್ತಿವಿಜ್ಞಾನವು |10 


— ಚಕ್ಷುರ್ವಿಜ್ಞಾನ, ಶ್ರೋತ್ರವಿಜ್ಞಾನ . . . ಮನೋವಿಜ್ಞಾನ ಎಂದು ಆರು 
ಪ್ರಕಾರವಾಗಿದೆ (ಒಂದಸಾ. ೨೯). "ಚಕ್ಸುರ್ವಿಜ್ಞಾನ' ಪರಾ. ಸಂ. 
ಶ್ರೋತ್ರಸುಖ (ನಾ). ಕಿವಿಗೆ ಹಿತವಾದುದು ; ಕರ್ಣಾನಂದಕರವಾದುದು: 
ಅರ್ಥಭೂತಂಗಳನೆನಿತಾನುಮಂ ನುಡಿವ ನಾಗರಕಶ್ರೋತ್ರಸುಖಮುಖರ ವಾರ್ತಾಮೃತಾಕ್ಷರಂಗಳಂ 
ಕೇಳುತ್ತು೦ (ಶಾಂತಿಪು. ೬-೧೨ ವ): ಹೂತುದರಸನ ಹರುಷಲತೆ ಪುರುಹೂತವಿಜಯದ [is 
ವಿಜಯವಾರ್ತಾ ಶ್ರೋತ್ರಸುಖ ಸಂಪ್ರೀತಿನಯನಜಲಾಭಿಷೇಕದಲಿ (ಕುವ್ಕಾಸ. ೧-೩). [ಸಂ.) 
ಶ್ರೋತ್ರಿ (ನಾ). ಕೇಳಿಸಿಕೊಳ್ಳುವವಳು : ""ಶ್ರೋತ್ರಿ - ಕಿವಿಯುಳ್ಳಾಕೆ'' (ಗಂಗಾಮ. 
೩೧೨). (ಸಂ. ಶ್ರೋತ್ರೀ] 
ಶ್ರೋತ್ರಿಯ (ನಾ). ವೇದಾಧ್ಯಯನ ಮಾಡಿದ ಬ್ರಾಹ್ಮಣ ; ವೈದಿಕ : ಒಬ್ಬ 
ಶ್ರೋತ್ರಿಯನಪ್ಪ ಪಾರ್ವಂ ಯಜ್ಞನಿಮಿತ್ತಂ ಒಂದಾಡಂ ಬೇಟೂರಿಂ ಮಾಜುಗೊಂಡು |20 
ಪೆಗಲೊಳಿಕ್ಕಿ ಪೋಪನಂ . . . ಕಂಡು (ಪಂಚತಂ. ೧೪೬-೮) ; ಶ್ರೋತ್ರಿಯರು ತಾವೆಂದು 
ದಾನಕೆ ಪಾತ್ರರಾವೆಂದೆಂಬ ಗಡ್ಡದ ಹೋತೃಗಳ ಮನೆಮನೆಯ ಹೊಕ್ಕಅಸಿದನು 
ಹನುಮಂತ (ಕೌಶಿರಾ. ೧೦-೨೫). 
ಶ್ರೋತ್ರಿಯವಾಗು ಎ ವೇದಾಧ್ಯಯನ ಮಾಡಿದ ಬ್ರಾಹ್ಮಣರಿಗೆ ತೆರಿಗೆಯಿಲ್ಲದೆ 
ಕೊಟ್ಟ ಆಸ್ತಿಯಾಗು : ಹೊಸಹಳ್ಳಿಯ ಗ್ರಾಮವನೂ ನಮಗೆ [ಶ್ರೋ]ತ್ರಿಯವಾಗಿ |25 
ಕೊಟ್ಟುಯಿದ್ದರಾಗಿ ಆ ಗ್ರಾಮದ ಸೀಮೆಯ ಮೇಲೆ ನಾಉ ಕಾಲುವೆಯನು ತಂದು ಆ 
ಹೊಸಹಳ್ಳಿ ಗ್ರಾಮವನೂ ಯಾ ದಿನ ಪರ್ಯಂತರ ಶ್ರೋತ್ರಿಯವಾಗಿ ಅನುಭವಿಸಿಕೊಣ್ಣು 
(ಎತ. 11, ಶ್ರೀರಂಗ. ೧೩೯-೯; 1468). [೫ಂ.] 
ಶ್ರೋತ್ರಿಯಅಗ್ರಹಾರ (ನಾ). ವೇದಾಧ್ಯಯನ ಮಾಡಿದ ಬ್ರಾಹ್ಮಣರಿಗೆ 
ತೆರಿಗೆಯಿಲ್ಲದೆ ಕೊಟ್ಟ ಭೂಮಿ,- ಉಂಬಳಿ : 
ಸೂರ್ಯೋಪರಾಗಪು(0)ಣ್ಮಕಾಲದಲು ಕೊಟ್ಟ ಶ್ರೋತ್ರಿಯಅಗ್ರಹಾರ ದಾನ 
(Mera. IX -1. ೪೪೦-೧೨; 1419). ಸಂ.) 
ಶ್ರೋತ್ರಿಯಗುತ್ತಗೆ (ನಾ). ಎ ಶ್ರೋತ್ರಗುತ್ತಗೆ : ಹೆಬಾರುವರಿಗೆ ಕೊಟ್ಟ ಶ್ರೋತ್ರಿಯ 
ಗುತ್ತಗೆಯ ಶಿಲಾಶಾಸನದ ಕ್ರಮನೆಂತೆಂದರೆ (ಎಕ. 1118), ನಂಜನ. ೨೯೨-೬; 1527). | 
[ಶ್ರೋತ್ರಿಯ 4 ಗುತ್ತಗೆ] [35 
ಶ್ರೋತ್ರಿಯಮಾನ್ಯ (ನಾ). ವೇದಾಧ್ಯಯನ ಮಾಡಿದ ಬ್ರಾಹ್ಮಣರಿಗೆ ತೆರಿಗೆ 
ಇಲ್ಲದೆ ಕೊಟ್ಟ ಭೂಮಿ. (ಸಂ. 
ಶ್ರೋತ್ರೇಂದ್ರಿಯ (ನಾ). ಶ್ರವಣೇಂದ್ರಿಯ ; ಕಿವಿ : ನಂತ ಅರ್ಧಭಾಗದಲ್ಲಿ 
ಆಕಾಶದೊಂದಂಶ ಕೂಡಲು ಶ್ರೋತ್ರೇಂದ್ರಿಯವಾಯಿತು (ನಾನಾಗು. ೧೧-೧೪). ಸಂ.) 


ಮಹಾಜನಂಗಳಿಗೆ |30 


ಆಣ೭೭ 


ಶ್ಲಾಘಿ 


ವಿಶ್ವಮನಅೌವ ಮಹಿಮೆಯಿಂ ವರ್ಧಮಾನಜಿನಪತಿಗೆ ವರ್ಧಮಾನಮುನೀಂದ್ರಂ 
(ಪಂರಾಮು. ೧-೧೫). ೬. ವೇದವಿಹಿತವಾದ ಕಾರ್ಯ, - ಕರ್ಮ : 
ದ್ರೈತವೇನದ್ವೈತವೇನಾತ್ಮದರ್ಶನಿಗೆ? ಶ್ರೌತಾದಿವಿಧಿಯೇನು? ತಪನಿಯಮವೇನು ? 
(ಮಂಕುಕ. 6೦೯). ಪ. ವೇದೋಕ್ತ ವಿಧಿಗಳನ್ನು ಮಾಡಿಸುವವನು ; ಪುರೋಹಿತ: 
ವಾಕ್ಕಮಾಲೆಗೆ ಅಹಿಂಸಾ ಪರಮೋಧರ್ಮಮೆಂಬುದನೀ ತತ್ಸವಿತುರ್ವರೇಣ್ಕರಲೌದರ್‌ 
ತ್ರೈಲೋಕ್ಕಚೂಡಾಮಣೀ (ತತ್ಸವಿತುರ್ವರೇಣ್ಮರೆಂದು ಶ್ರೌತರ್‌) (ಶಮದ. ೭೫ ಪ್ರಯೋ). 
[ಸಂ.] 

ಶ್ರೌತಕರ್ಮ (ನಾ). ವೇದೋಕ್ತವಾದ ಅನುಷ್ಠಾನ ; ವೇದವಿಹಿತವಾದ ವಿಧಿ: 
ಮೊದಲಣ ಯಕ್ಕಿನಲ್ಲಿ ಧರ್ಮವೆಂದರೆ ಶ್ರೌತಕರ್ಮವೆಂದೂ ಎರಡನೆಯದರಲ್ಲಿ 
ಸ್ಮಾರ್ತಕರ್ಮವೆಂತಲೂ ಅರ್ಥವಾದಂತಾಯಿತು (ಆರ್ಯಧ. ಆ). (ಸಂ. ಶ್ರೌತಕರ್ಮನ್‌) 

ಶ್ರೌತಪಥ (ನಾ). ವೇದೋಕ್ತವಾದ ಹಾದಿ ; ಶ್ರುತಿಯು ವಿಧಿಸುವ ಮಾರ್ಗ : 
ಅಹುದಹುದಲೇ ಶ್ರೌತಪಥದಲಿ ಬಹಿರಿ ನೀವೇ ಸ್ಮಾರ್ತವಿಧಿ ಸನ್ನಿಹಿತರೆಂಬುದನಟ್‌ಯದೇ 
ಮೂಜಗದ ಜನವೆಲ್ಲ (ಕುವ್ಮಾಅ. ೮-೩೦). [ಸಂ.) 

ಶ್ರೌತಸೂತ್ರ (ನಾ). (ಆಶ್ವಲಾಯನ, ಸಾಂಖ್ಕಾಯನ, ಕಾತ್ಯಾಯನ 
ಮೊದಲಾದವರಿಂದ ರಚಿತವಾದ) ಯಜ್ಞಯಾಗಾದಿಗಳನ್ನು ಆಚರಿಸುವ 
ನಿಯಮಗಳನ್ನು ವಿವರಿಸುವ ಧರ್ಮಶಾಸ್ತ್ರ್ರಗ್ರಂಥ್‌ : ಗೃಹ್ಮಸೂತ್ರಗಳೂ 
ಶ್ರೌತಸೂತ್ರಗಳೂ ಪ್ರತಿಮೆಯ ಅಸ್ತಿತ್ವಕ್ಕೆ ಆಧಾರವಾಗಿವೆ (ಭಾರದ. ೫೧೦); ವೇದಗಳಲ್ಲಿ 
ಅಥರ್ವಣವೇದವೇ ಮುಖ್ಯ. ಆ ವೇದಕ್ಕೂ ಶ್ರೌತಸೂತ್ರಗಳಿವೆ (ಒಂದಸಾ. ೧೫೭). [ಸಂ.] 

| ಶ್ರೌತಿ (ನಾ). ೧. ವೇದಾಧ್ಯಯನ ಮಾಡಿದ ಬ್ರಾಹ್ಮಣ ; ವೇದ ಪಾರಂಗತನಾದ 
ಬ್ರಾಹ್ಮಣ : ಆ ವಿಪ್ರನು . . . ಒಬ್ಬ ಶ್ರೌಶಿಯ ಮನೆಬಾಗಿಲಿಗೆ ಹೋಗಿ ""ಭವತಿ 
ಭಿಕ್ಷಾಂದೇಹಿ'' ಎಂದು ಕೂಗಿದನು (ನೀತಿಚಂ. 1 ೧೦). ೨. ಸ್ಮಾರ್ತರ ಹೆಸರಿನ 
ಕಡೆಯಲ್ಲಿ ಸೇರುವ ಒಂದು ಪದ. (ಸಂ. ಶ್ರೌತಿನ್‌] 

ಶ್ಲಕ್ಕ್ಲ (ಗು). ೧. ತೆಳ್ಳಗಿರುವ ; ಸೂಕ್ಷ್ಮವಾದ. ೨. ಕೋಮಲವಾದ ; 
ಮೃದುವಾದ. ೩. ನಯವಾದ ; ನುಣುಪಾದ. (ನಾ). ೪. ಸೂಕ್ಷ್ಮವಾದುದು: 

"ಸೂಕ್ಷ್ಮಃ, ಲೇಶ;, ಲವ; ಶ್ಲಕ್ನ್ಲಃ ... ಕಣಃ ಅಣುಃ . . . ಅಲ್ಪಃ ತ್ರುಟಿಃ - ಈ ೧೫ 
ಕಿಲ್‌ದು'' (ಹಲಾಯು. ೧೪-೩). ೫. ಮಧುರವಾದ ಮಾತುಗಳನ್ನಾಡುವವನು : 
“ಶ್ಹಕ್ಷಃ ಮಧುರವಾಕ್‌ - ಈ ೨ ಇನಿದಂ ನುಡಿವವಂ'' (ಹಲಾಯು. ೬೦-೨೧೦). [ಸಂ.] 

ಶ್ಲಕ್ಷ್ನಪಾರ್ಷ್ಲಿ (ನಾ). ಮೃದುವಾದ (ಬೆನ್ನಿನ) ಬಾಗವನ್ನುಳ್ಳುದು : 
ಉಪಸಂದಿಗ್ತಕರ ಶ್ಲಕ್ಕೃಪಾರ್ಷ್ಗಿಯಂ . . . ವಪುಷ್ಕಮಂ ಸಂಪದುಪೇತಮಂ ತರಿಸಿ 
ದಿಗ್ವಿಜಯಕ್ಕೆ ಜಿನೇಂದ್ರಚಂದ್ರದೇವ್‌ಂ ಪೊಅಮಟ್ಟನೇಜಟ್‌ ಜಯಮುಂ 
ಜಯಪರ್ವತಯಾನನಾಗಮಂ (ಶಾಂತಿಪು ೧೦-೧೪೩). [ಸಂ.) 

ಶ್ಲಥ (ಗು). ೧. ಸಡಿಲವಾದ ; ಅಳ್ಳಕವಾದ. ೨. ಶಿಥಿಲವಾದ ; 
ದುರ್ಬಲವಾದ: ಆ ಜರೆ ಬಂದಾಗಳ್‌ ಶ್ಲಢಶರೀರ ಕರಣಂಗಳನಾನೊಂದಿದೆಂ 
(ಎಷ್ಟುವು. ೧-೫-೭೮). (ನಾ). ೩. ಸಡಿಲವಾದುದು : "'ಶ್ಲಥಂ, ಶಿಥಿಳಂ - ಈ ೨ 
ಸಡಿಲ್ದುದು'' (ಹಲಾಯು. ೧೨೮-೯೨). [ಸಂ.1 

ಶ್ಲಥೆ (ನಾ). [ಕಾಮಶಾ) ಸ್ತ್ರೀಜಾತಿಯ ಒಂದು ಭೇದ : ಉದ್ದದ ಕಪ್ಪಿನ 
ತನುವಿನನುದಿನ ವಿರಹದನುಭವದ ಕುಳಿಕಂಕುಳಿನವಳೇ ಶ್ಲಢೆ (ಜನವ. ೫-೧); 
ಉದ್ದವುಳ್ಳವಳು ಕಪ್ಪಾದವಳು ಹಲವು ಕಾಮಗಲಿಕೆಯನ್ನು ಸೈರಿಸುವಳು ಕುಳಿ 
ಕಂಕುಳುಳ್ಳವಳು ಇವಳು ಶ್ಲಥೆ ಎನಿಸುವಳು (ಕಾಮಶಾ. ೨೧೪). (ಸಂ. ಶ್ಲಥಾ) 


I 
| 
| 


ಶ್ರೌತ (ಗು). ೧. ಕಿವಿಗೆ ಸಂಬಂಧಿಸಿದ. ೨. ವೇದಗಳಿಗೆ ಸಂಬಂಧಿಸಿದ. |4| ಶ್ಲಾಘನೀಯ (ನಾ). ಹೊಗಳಲು ಅರ್ಥವಾದುದು ; ಪ್ರಶಂಸಿಸಲು 


೩. ವೇದಗಳಿಂದ ಅನುಮೋದಿತವಾದ; ವೇದವಿಹಿತವಾದ : ತ್ರಿದಶರಿಗೆ ಸರಿತೂಕ 
ಸಾಮರ್ಥ್ಯದಲಿ ಶುದ್ದ ಶ್ರೌತ ಸನ್ಮಾರ್ಗದಲಿ ಶಿವಶಿವ ರಾಜಯಷಿಗಳಲಾ ಮಹೀತಳಕೆ 
(ಕುವ್ಮಾಸ. ೮-1). (ನಾ). ೪. ಕೇಳಬಹುದಾದುದು ; ಶ್ರಾವ್ಯವಾದುದು : 
ಶ್ರೌ[ಪಾಕಾಂ. ಶ್ರೋ]ತಮಿದು ತನಗೆ ಗಂಗಾಸ್ರೋತದವೊಲಳುಂಬಮಾಗಿ ಗೆಡೆಗೊಳ್ಳದೆ 


. .. ಬರಿಸದೊಳಗೆ ಸಮೆವಿನೆಗಮಿದಂ (ಪಂಪಭಾ. ೧೪-೫೨). ೫. ಉಪದೇಶ ; ಬೋಧೆ: |45 


ವಿಮಲಶ್ರೌತಂ[ಪಾಕಾಂ. ಶ್ರುತಂ] ಕೈವಲೃಮೆಂಬ ಸಂಕಲ್ಪಮಿನಿತೆ ನೇರ್ಗಿೀಲ್‌ಯಂ | 


ಯೋಗ್ಯವಾದುದು : ತಪ್ಪುಮಾಡಿದವರಿಗೆ ಶಿಕ್ಷೆಯನ್ನು ವಿಧಿಸುವುದಕ್ಕಿಂತ . . . 
ಅವರನ್ನೂ ಉತ್ತಮ ಪ್ರಜೆಗಳನ್ನಾಗಿ ಪರಿವರ್ತಿಸಲು ಆಕೆ ಸರ್ವ ಪ್ರಯತ್ನಪಡುತ್ತಿದ್ದುದು 
ಅತಿ ಶ್ಲಾಘನೀಯವಾಗಿತ್ತು (ಶಾಂತಲಾ. ೧೫). ([ಸಂ.) 

ಶ್ಲಾಘಿ (ಗು). ಹೊಗಳಿಕೆಗೆ ಅರ್ಹವಾದ : ಮೃಗರಾಜಾಸನದಿಂದಮೆರ್ದು 
ಮುದದಿಂದಂ ದ್ರಾಥಿಮಶ್ಲಾಘಿಬಾಹುಗಳಿಂದಂ ತೆಗೆದಖ್ಪಕೊಂಡನರಸಂ 
ಶ್ರೀರೂಪಕಂದರ್ಪನಂ (ಸುಕುಮು. ೧೧-೨). (ಸಂ. ಶ್ಲಾಘಿನ್‌) 


ಶ್ಲಾಘಿಸು 


ಶ್ಲಾಘಿಸು (ಕ್ರಿ). ಹೊಗಳು ; ಪ್ರಶಂಸಿಸು : ಭಟರು ಸಂತೋಷದಿಂ ಪ್ರಭುವಂ 
ಶ್ಲಾಘಿಸುತ (ಸಾಗಂಧಿ. ೨೪೬-೨೦). [ಶ್ಲಾಘನ್ಮ 1 - ಇಸು) 

ಶ್ಲಾಘೆ (ನಾ). ೧. ಮೆಚ್ಚುಗೆ ; ಪ್ರಶಂಸೆ : "ಅರ್ಥವಾದ ಪ್ರಶಂಸಾ... ಶ್ಲಾಘಾ, | 
ವರ್ಣನಂ (ನಾ)- ಈ ೧೦ ಸ್ತುತಿಯ ನಾಮಂ'" (ಹಲಾಯು. ೨೪-೧೪೪). ೨. ಸಂತೋಷ ; | | 
ಆನಂದ. ೩. ಸೇವೆ. ೪. ಆಸೆ ; ಬಯಕೆ. ಸಂ. ಶ್ಲಾಘಾ। 

ಶ್ಲಾಘ್ಯ (ಗು). ೧. ಹೊಗಳತಕ್ಕ ; ಪ್ರಶಂಸೆಗೆ ಅರ್ಹವಾದ. (ನಾ). 
೨. ಹೊಗಳಿಕೆ ; ಪ್ರಶಂಸೆ. ೩. ಪ್ರಶಂಸಾರ್ಹವಾದುದು : ಹರಿವೈಭವಶ್ಲಾಘ್ಮ 
ಮಲ್ಲದಿರಲು ಲಸದಪ್ಪರೋದ್ಯಾನ ಸೌಭಾಗ್ಯಮೊಂದಿರದೊಡೆಸೆವ ರಾಜೇಂದ್ರಂಗೆ ಸೊಗಸು | 
ವೀಡಾಗಿ ರಂಜಿಸದೊಡೀ ಹಸ್ತಿನಾವತಿಯನಮರಾವತಿಗೆ ಸರಿಯೆಂಬರೇ ಪ್ರೌಢರು (ಚೈಮಿಭಾ. | 
೨-೧೧). ೪. ಉತ್ಪಷ್ಟವಾದುದು ; ಶ್ರೇಷ್ಠವಾದುದು : ಶ್ಲಾಘ್ಯದಿಂದಾದ ಮಜ್ಜನ |10 
ಭೋಜನದ ಸದಾರೋಗ್ಯದಿಂ . . . ಅರಸನಿರುತಿರ್ದನು (ಚೈಮಿಭಾ. ೮-೯). [ಸಂ.) 

ಶ್ಲಿಷ್ಟ (ಗು). ೧. ಸೇರಿದ ; ಹತ್ತಿದ : ಅಪರಿಭಿನ್ನಾಂತ ಶ್ಲಕ್ಸ್ನಶ್ಲಿಷ್ಟ ಸನ್ನಿನಿಕಾಂತರ 
ಸುಸನ್ನಿವಿಷ್ಟ ಸುಸಂವೃತ್ತಾಂತದರ್ಧಚಂದ್ರಾಕಾರವಿಂಶತಿನಖನುಂ (ಆದಿಪು. ೧೨-೫೬ ವ). 
(ನಾ). ೨. [ಕಾವ್ಮಮಾ। ಅರ್ಥಾಲಂಕಾರಗಳಲ್ಲಿ ಒಂದು ; ಒಂದೇ 
ಶಬ್ದಾನುಪೂರ್ವಿಯಲ್ಲಿ ಅನೇಕ ಅರ್ಥಗಳನ್ನಿಟ್ಟು ವರ್ಣಿಸುವುದು ; ಶ್ಲೇಷೆ: 
ವಾಸ್ತವಮುಪಮೆಯತಿಶಯಂ ಶ್ಲಿಷ್ಟ[ಪಾತಾಂ. ಶ್ಲೇಷ]ವೆಂದು ನಾಲ್ಕುಂ ಪ್ರಕಾರದಿಂ 
ನೆಲ್‌ದಿರ್ಕುಂ (ಕಾವ್ಮಾವ. ೬೦೫); ಪದವೊಂದನೇಕಮರ್ಥಂ ಪುದಿದಿರೆ ತಾಂ ಶ್ಲಿಷ್ಟಂ ಅದುವೆ 
ಭಿನ್ನಮಭಿನ್ನ೦ (ಉದಯ. ೫೪). [ಸಂ.] 

ಶ್ಲಿಷ್ಟರೂಪಕ (ನಾ). [ಕಾವ್ಯಮಾ] ಶ್ಲೇಷೆಯಿಂದ ಕೂಡಿದ ರೂಪಕಾಲಂಕಾರ: 
ಶ್ಲೇಷಮೂಲಕವಾದ ರೂಪಕಕ್ಕೆ 'ಶ್ಲಿಷ್ಟರೂಪಕ'ವೆಂದು ಹೆಸರು (ಕೈಏಡಿ. ೨೬೫). (ಸಂ.] 

ಶ್ಲಿಷ್ಟಾಕ್ಸರ (ನಾ). ಸಂಧಿಯಾಗುವ ಅಕ್ಬರ, - ವರ್ಣ : ಸನ್ನುತಮಪರಾರ್ಧರ: 
ಸಂಪನ್ನಂ ಶ್ಲಿಷ್ಟಾಕ್ಷರೋಪರಚತಮದೋಷಂ (ಕವಿರಾ. ೧೧೯೭). (ಸಂ. 

ಶ್ಲೀಪದ (ನಾ). ೧. ಆನೆಯ ಕಾಲಿನಂತೆ ಕಾಲು ಊದಿಕೊಳ್ಳುವ ಒಂದು ಬಗೆಯ 
ರೋಗ ; ಆನೆಕಾಲು ರೋಗ : “ಶ್ಲೀಪದಂ, ಪಾದವಲ್ಮೀಕಂ -- ಈ ೨ ಒಅಲೆಗಾಲ್‌'' | | 
(ಹಲಾಯು. ೯೯-೪೫೦). ೨. ಒಂದು ಬಗೆಯ ಚರ್ಮರೋಗ ; ವಿಸರ್ಪ : ""ಶ್ಲೀಪದಂ [zs] 
ವಿಸರ್ಪಮೆನೆ ವಿಷಫಮಕ್ಕುಂ'' (ಮಂಗಲಾ. ೧೧೩-೨); ಗೋಮೂತ್ರದಲ್ಲಿ ಅಣಿಲೆಕಾಯ 
ಕಲ್ಕವ ಮಾಡಿ ಕೊಡಿಸಲು ಶ್ಲೀಪದವೆಂಬ ಗ್ರಂಥಿಗಳು ಶಮನವಹವು (ವೈದ್ಮಸಾ. ॥. ೧೬೯). 

[ಸಂ.) 

ಶ್ಲೇಷ (ನಾ). ೧. ಸೇರುವಿಕೆ ; ಕೂಡುವಿಕೆ : "ಸಂಧಿಃ, ಶ್ಲೇಷ: - ಸಂಬಂಧಿಸೋಣವು, | 
ಕೂಡಿ ಬೆರತಂತೆ ಸೇರುವಿಕೆ'' (ಸಿದ್ಧಾಂತಿ. ೩೫೮). ೨. ಅಪ್ಪುಗೆ ; ಆಲಿಂಗನ. |30| 
೩. [ಕಾವ್ಯಮಾ] ಒಂದಕ್ಕಿಂತ ಹೆಚ್ಚು ಅರ್ಥಗಳನ್ನು ಕೊಡುವ ಶಬ್ದಗಳ 
ಜೋಡಣೆ ; ಶಬ್ದ ಮತ್ತು ಅರ್ಥಾಲಂಕಾರದ ಒಂದು ಭೇದ : | 

| 


[51 


15 


ನಾನಾರ ಮೇಕರೂಪಾಧೀನವ ಚೋರಚಿತಮುಪ್ಪೊಡಕ್ಕುಂ ಶ್ಲೇಷಂ . . . 
ಉದಯಾರೂಢಂ ಕಾಂತ್ಕಾಸ್ಪದನನುರಕ್ತಾತ್ಮಮಂಡಳಂ ಕುಮುದಕರಂ ಮೃದುತರ 
ಕರಂಗಳಿಂದತಿಮುದಮಂ ಲೋಕಕ್ಕೆ ಪಡೆಗುಮಿಂತೀ ರಾಜಂ (ಕವಿರಾ. ೩-೧೦೮, ೧೦೯); |35 
ಪ್ರವರಾರ್ಥಾಲಂಕಾರಂ ವಿವಿಧವಿಕಲ್ಪ ಪ್ರಪಂಚಿತಂ ಕ್ರಮದಿಂ ವಾಸ್ತವಮುಪಮೆಯತಿಶಯಂ | 
ಶ್ಲೇಷ!ಪಾಠಾಂ. ಶ್ಲಿಷ್ಟ]ವೆಂದು ನಾಲ್ಕುಂ ಪ್ರಕಾರದಿಂ ನೆಆ್‌ದಿರ್ಕುಂ (ಕಾವ್ಮಾವ. ೬೦೫). 

೪. ವೈದರ್ಭಮಾರ್ಗದ ಹತ್ತು ಶಬ್ದಗುಣಗಳಲ್ಲಿ ಒಂದು : ಶ್ಲೇಷ - ಪದಗಳು 
ಅನೇಕವಿದ್ದರೂ ಅವೆಲ್ಲವೂ ಹೊಂದಿಕೊಂಡು ಒಂದೇ ಪದದಂತೆ ತೋರುತ್ತಿರುವುದು 
(ಕೈಪಿಡಿ. ೨೩೩); ಶ್ಲೇಷ, ಪ್ರಸಾದ, ಸಮತೆ, ಮಾಧುರ್ಯ, ಸುಕುಮಾರತೆ, ಆರ್ಥವ್ಯಕ್ತಿ, |40 
ಉದಾರತ್ವ, ಓಜಸ್ಸು, ಕಾಂತಿ, ಸಮಾಧಿ ಈ ಹತ್ತುಗುಣಗಳೇ ವೈದರ್ಭಮಾರ್ಗದ | | 
“ಪ್ರಾಣ'' (ಭಾರಮಾ. ೨೯). ೫. ವೈದರ್ಭಮಾರ್ಗದ ಹತ್ತು ಅರ್ಥಗುಣಗಳಲ್ಲಿ | | 
ಒಂದು : ಶ್ಲೇಷ - (ಚತುರನಾದವನ) ಕಾರ್ಯ ಕೌಟಿಲ್ಮಾದಿ ಚಮತ್ಕಾರವಾದ | | 
ಘಟನೆಗಳು (ಕೈಪಿಡಿ. ೨೬). ೬. [ನಾಟ್ಕ] ಇಪ್ಪತ್ತು ಬಗೆಯ ಹಸ್ತಭೇದಗಳಲ್ಲಿ 
ಒಂದು : ಧೂನನ, ಶ್ಲೇಷ, ವಿಶ್ಲೇಷ, ಕ್ಷೇಪ, ರಕ್ಷಣ . . . ಆಹ್ವಾನ, ತರ್ಜನ -- ಈ |45 
ಇಪ್ಪತ್ತು ಕರಕರ್ಮಭೇದಂಗಳ್‌ (ಲಾಸ್ಕರಂ. ೪-೧೩ ವ). ([ಸಂ.) 


ಶ್ಲೇಷ್ಮಗುಲ್ಮ 


ಶ್ಲೇಷರೂಪಕ (ನಾ). [ಕಾವ್ಯಮಾ)] ಶ್ಲೇಷಾರ್ಥದಿಂದ ಕೂಡಿದ ರೂಪಕಾ 
ಲಂಕಾರ : ಕುಮುದಾನಂದನಕರವತಿಕಮಲಾಕರರಾಗಹರಮುದಾರಂ ನಿನ್ನಾ ವಿಮಳ 
ಯಶೋವಿದುವೆಂಬುದು ಕಮನೀಯಂ ಶ್ಲೇಷರೂಪಕಾಲಂಕಾರಂ - (ಶ್ಲೇಷರೂಪಕಂ) 

[ಸಂ.] 

ಶ್ಲೇಷಾಕ್ಷೇಪ (ನಾ). [ಕಾವೃಮಾ) ಆಕ್ಷೇಪಾಲಂಕಾರಗಳಲ್ಲಿ ಒಂದು 
ಶ್ಲೇಷೆಯ ಮೂಲಕ ಪ್ರಸಿದ್ಧವಾದ ಅರ್ಥವನ್ನು ವಿರೋಧಿಸುವ ಅಲಂಕಾರ: 
ಸರಸಿಜವಿರೋಧಿ ಕಾಂತ್ಕಾಕರಮಮೃತಮಯಂ ತ್ವದೀಯ ಮುಖಶಶಿಯುಂಟಾಗಿರೆ 
ಶಶಿಯದೇವುದೆಂಬುದು ನಿರುತಂ ಶ್ಲೇಷಾನುವಿದ್ದಮಪ್ಪಾಕ್ಷೇಪಂ (ಶ್ಲೇಷಾಕ್ಷೇಪಂ) 

[ಸಂ.] 

ಶ್ಲೇಷಾರ್ಥಾಂತರನ್ಯಾಸ (ನಾ). (ಕಾವ್ಮಮಾ) ಶ್ಲೇಷೆಯಿಂದ ಕೂಡಿದ್ದು, 
ಸಾಮಾನ್ಕಾರ್ಥ ಹಾಗೂ ವಿಶೇಷಾರ್ಥಗಳೆರಡೂ ಒಂದರಿಂದ ಒಂದು 
ಸಮರ್ಗಿತವಾಗುವ ಅಲಂಕಾರ : ದಿನನಾಯಕನಪರದಿಗಂಗನೆಯೊಳ್‌ 
ನೆರೆದುದಿತರಾಗನಾದಂ ಪೀನಂ ಜನಿಯಿಸುಗುಮಧಿಕರಾಗಮನೆನಸುಮಪಕ್ರಮದೆ ವಾರುಣೀ 
ಸಂಶ್ಲೇಷಂ (ಶ್ಲೇಷಾರ್ಥಾಂತರನ್ಮಾಸಂ) (ಕವಿರಾ. ೩-೩೪). ಸಂ.) 

ಶ್ಲೇಷಾರ್ಥಿ (ನಾ). ಮಾತಿನಲ್ಲಿ ಎರಡುರೀತಿಯ ಅರ್ಥಗಳ ಕಡೆ ಗಮನ 
ಕೊಡುವವನು : ಶ್ಲೇಷಾರ್ಡಿಯವಳ ನುಡಿಯಂ ಶ್ಲೇಷಮನಭಿರೂಪರೂಪಮಂ 
ಬಯಸುವವಂ . . . ಈ ತೆಆದೆ ಮಾಡಿ ಧೂರ್ತಂ ನುಡಿದಂ (ಪಾರ್ಶ್ವಪು. ೩-೮೯). 

(ಸಂ. ಶ್ಲೇಷಾರ್ಥಿನ್‌] 

ಶ್ಲೇಷಾಲಂಕಾರ (ನಾ). [ಕಾವ್ಯಮಾ] ಒಂದು ಬಗೆಯ ಶಬ್ದಾಲಂಕಾರ ; 
ಒಂದಕ್ಕಿಂತ ಹೆಚ್ಚು ಅರ್ಥಗಳನ್ನು ಕೊಡುವ ಶಬ್ದಗಳ ಜೋಡಣೆಯನ್ನು 
ಉಳ್ಳ ಅಲಂಕಾರ : ಒಂದೇ ಶಬ್ದಾನುಪೂರ್ವಿಯಲ್ಲಿ ನಾನಾರ್ಥಗಳನ್ನಿಟ್ಟು ಆ 
ಅರ್ಡಗಳ ಮೂಲಕ ಬೇರೆಬೇರೆ ವಸ್ತುಗಳನ್ನು ವರ್ಣಿಸುವುದು ಶ್ಲೇಷಾಲಂಕಾರ 
(ಕೈವಿಡು-೨೭೩). [ಸಂ.) 

ಶ್ಲೇಷೆ (ನಾ ಶ್ಲೇಷ ೩ :: ಶ್ಲೇಷೆ - ಒಂದೇ ಶಬ್ದಾನುಪೂರ್ವಿಯಲ್ಲಿ 
ನಾನಾರ್ಥಗಳನ್ನಿಟ್ಟು - . . ವರ್ಣಿಸುವುದು ಶ್ಲೇಷಾಲಂಕಾರ (ಕೈಪಿಡಿ. ೨೭೩). (ಸೆಂ. ಶ್ಲೇಷಾ] 

ಶ್ಲೇಷೋಹಪಮೆ (ನಾ). [ಕಾವ್ಮಮಾ] ಶ್ಲೇಷಾರ್ಥದ ಮೂಲಕ ಸಾದೃಶ್ಯವನ್ನು 
ಕಲ್ಪಿಸುವಿಕೆ ; ಶ್ಲೇಷೆಯಿಂದ-ಕೂಡಿದ ಉಪಮಾಲಂಕಾರ : ಪರಮಶ್ರೀನಿಳಯಂ 
ಶಶಧರಕಾಂತಿವಿರೋಧಿ ರೋಚಿವದನಂ ನಿನ್ನಾ ಸರಸಿರುಹದವೋಲೆಂಬುದು ನಿರುತಂ 
ಶ್ಲೇಪೋವಮಾವಿಕಲ್ಪವಿಶೇಷಂ -- (ಶ್ಲೇಷೋಪಮೆ) (ಕವಿರಾ. ೩-೭೨); ಶ್ಲೇಷೋಪಮೆಗೆ 
— ಸಮವೃತ್ತ ಸಂಧಿಲಕ್ಷಣ ಸಮನ್ವಿತಂ ಜಾತ್ಕಲಂಕೃತಿಭ್ರಾಜಿತಮುತ್ತಮಕಾವ್ಮಬಂಧದಂತಾ 
ದಮಿತಾರಿಗೆ ಸುಜಮೊಪ್ಪುಗುಂ ಕಿಜುದೊಡೆಗಳ್‌ (ಕಾವ್ಕಾವ. ೬೩೦). [ಸಂ. ಶ್ಲೇಷೋಪಮಾ। 

ಶ್ಲೇಷ್ಮ (ನಾ). ೧. ವಾತ, ಪಿತ್ತ, ಶ್ಲೇಷ್ಮಗಳೆಂಬ ಶರೀರದಲ್ಲಿರುವ ಮೂರು 
ಧಾತುಗಳಲ್ಲಿ ಒಂದು ; ಕಫ : ""ಶ್ಲೇಷ್ಠದಲ್ಲಿಯುಂ ಖೇಟವೆಂಬುದು'' (ಹಲಾಯು. 
೧೩೨-೬); ಏನೆಂಬೆಂ ಬಾಲ್ಕದೊಳ್‌ ಮೇಲಖೌಯದೆ ಮಲದಿಂ ಮೂತ್ರದಿಂ ಶ್ಲೇಷದಿಂ 
ತೊಯ್ತಾನಾರೆಂದೇನುಮಂ ಭಾವಿಸದೆ ಬಧಿರನಂತಂಧನಂತಿರ್ದು (ರಕ್ನಾತ ಒಳ); 
ಘನಕಷ್ಟದಿಂದವಂ ನಾಲಗೆಯನಜರಂದ್ರಕಿಟ್ಟು ಶ್ಲೇಷ್ಠವನೆ ಸವಿದು (ಪ್ರೌಢರಾ. ೧-೮); 
ಕಣ್ಣು ಉರಿಗೆಂಡವಾಗಿ ಅಂಗುಳು ಹುರಿಹೆಂಚಾಗಿ ಗಂಟಲು ಶ್ಲೇಷ್ಮದ ಕೆಸರಿನಲ್ಲಿ 
ಅಡಗಿಹೊಗುತ್ತದೆ (ನಂಟರು. ೩೪). ೨. ಶೀತ ; ಥಂಡಿ. (ಸಂ. ಶ್ಲೇಷ್ಠನ್‌) 

ಶ್ಲೇಷ್ಮಕ್ಷಯ (ನಾ). ದೇಹದಲ್ಲಿ ಕಫವು ಕಡಮೆಯಾಗುವುದರಿಂದ 
ಉಂಟಾಗುವ ಒಂದು ಬಗೆಯ ಕ್ಷಯರೋಗ : ಊರ್ದ್ವವಾಗಿ ಏರುವ 
ಶ್ವಾಸವುಳ್ಳುದೆ ಶ್ಲೇಷ್ಠ್ಮಕ್ಷಯಲಕ್ಸಣಂ (ಸಕವೈ. ೨೪೬). (ಸಂ.] 

ಶ್ಲೇಷ್ಮಖಾಸ (ನಾ). ಕಫದಿಂದ ಕೂಡಿದ ಕೆಮ್ಮು : ಉಗುಳು ಶ್ಲೇತವರ್ಣವಾಗಿ 
ಬಹಳ ಶ್ಲೇಷ್ಠದಿಂ ಕೂಡಿಕೊಂಡಿಹುದೆ ಶ್ಲೇಷ್ಠಖಾಸ (ಸಕವೈ. ೨೦೬). (ಶ್ಲೇಷ್ಮ 3- ಖಾಸ |] 

ಶ್ಲೇಷ್ಮಗುಲ್ಮ (ನಾ). ಕಫದೋಷದಿಂದ ಹೊಟ್ಟೆಯು ಊದಿಕೊಳ್ಳುವ ಒಂದು 
ಬಗೆಯ ರೋಗ ; ಗಡ್ಡೆರೋಗ : ಮೆಣಸು, ಬೆಳ್ಳುಳ್ಳಿ, ಇಂಗು, ಎಲೆಗಳ್ಳಿಯ ಹಾಲು 
. - . ಯವಕ್ಷಾರ, ಇವು ಎಲ್ಲವನ್ನು ಸಮಾನಂಗೊಂಡು ನೀರಲ್ಲಿ ಅರೆದು ಗುಳಿಗೆ ಮಾಡಿ 


(ಕಎರಾ. ೩-೨೧). 


(ಕಎರಾ. ೩-೧೦೨). 


ಶ್ಲೇಷ್ಮಗ್ರಹಣ ೮೧೭೯ 


ಏಳುದಿನ ಮಂಗೆ ಎಂಥಾ ಗುಲ್ಮ, ಶ್ಲೇಷ್ಮಗುಲ್ಮ, 
ಮಾಣುವುವು (ವಿವೈನ ೧೭೭). [೫ಂ.) 
ಶ್ಲೇಷ್ಮಗ್ರಹಣಿ (ನಾ). ಕಫದೋಷದಿಂದ ಉಂಟಾಗುವ ಅತಿಸಾರ : ಕಚೋರ, 
ಶುಂಠಿ... ಸೈಂಧವಲವಣ, ಮಾದಳದ ಹಣ್ಣಿನ ಕೇಸರ ಸಹ ಇವಂ ಬಿಸಿನೀರಿನಿಂದರೆದು 
ಕುಡಿಯೆ ಶ್ಲೇಷ್ಠಗ್ರಹಣಿ ಹರ (ಸಕವೈ. ೩೪೮). [ಸಂ. ಶ್ಲೇಷ್ಠಗ್ರಹಣೀ) 5 
ಶ್ಲೇಷ್ಮಚರ್ಮ (ನಾ). ತಣ್ಣಗಿರುವ ಚರ್ಮ, - ತೊಗಲು : ನೋಡುತಿರೆ 
 ರಾಘವಂ, ಮೂಡಿತೊಂದಕಶೇರುಕಶ್ಮಲಸರೀಸೃಪಂ ಮಂಜೆ ಮೈಗೊಂಡಂತೆವೋಲ್‌ 
ಶ್ಲೇಷ್ಠಚರ್ಮದಿಂ ಭೀಕರತೆವೆತ್ತುದಾ ವಿಕೃತತಿರ್ಯಗ್ಕೋನಿ (ಶ್ರೀರಾಮಾ. ೨೬೪-೩೯). 
(ಸಂ. ಶ್ಲೇಷ್ಠಚರ್ಮನ್‌] | 
ಶ್ಲೇಷ್ಮಜಿಹ್ವೆ (ನಾ). ನಾಲಗೆಯಲ್ಲಿ ಮುಳ್ಳುಗಳೇಳುವ ಒಂದುಬಗೆಯ 
ರೋಗ: ಬೂರಗದ ಮರದ ಮುಳ್ಳಿನ ಹಾಗೆ ಮುಳ್ಳುಂಟಾಗಿದ್ದುದು ಶ್ಲೇಷ್ಠಜಿಹೈೆ 
ಎನಿಸಿಕೊಂಬುದು (ವೈದ್ಮಸಾ. 1. ೧೦೭). (ಸಂ. ಶ್ಲೇಷ್ಮಜಿಷ್ಟ] | 
ಶ್ಲೇಷ್ಮಜ್ವರ (ನಾ). ಕಫದೋಷದಿಂದುಂಟಾಗುವ ಜ್ವರ : ಶುಂಠಿ, ಹಿಪ್ಪಲಿ... 
ಜೀರಿಗೆ, ಲವಂಗ ಇವುಗಳನ್ನು ಸಮಾಂಶವಾಗಿ ಅರೆದು ಜೇನುತುಪ್ಪಗೂಡಿ 8 
ಶ್ಲೇಷ್ಠಜ್ವರ ನಾಶವಾಗುವುದು (ಸಕವೈ. ೮೭). [ಸಂ.] 
ಶ್ಲೇಷ್ಮಣ (ಗು). ೧. ಕಫಸಂಬಂಧವಾದ. (ನಾ). ೨. ಶ್ಲೇಷ್ಮವ್ಮಾಧಿ 
ಯುಳ್ಳವನು ; ಕಫಸಂಬಂಧವಾದ ರೋಗವುಳ್ಳವನು : "“ಶ್ಲೇಷ್ಮಲಸ ಶ್ಲೇಷ್ಮಣ, 
ಕಥೀ -: ೩ ಶ್ಲೇಷ್ಠವ್ಮಾಧಿಯುಳ್ಳವನ ಹೆಸರುಗಳು'' (ಸಿದ್ಧಾಂತಿ. ೧೮೬). . [ಸಂ.1 | 
ಶ್ಲೇಷ್ಮನಾಡಿ (ನಾ). ಕಫದ ಆಧಿಕ್ಕವನ್ನು ಸೂಚಿಸುವ ನಾಡಿ : ಶ್ಲೇಷ್ಮನಾಡಿಯು | 
ಏಕತಾಳದ ಹಾಗೆ ಸ್ಥಿರವಾಗಿ ಆಡುವುದು (ಸಕವೈ. ೧೧). [೫0.1 
ಶ್ಲೇಷ್ಮರಾಜಚೂರ್ಣ (ನಾ). ಕಫವನ್ನು ಹೋಗಲಾಡಿಸವ ಒಂದು ಬಗೆಯ 
ಪುಡಿ, - ಚೂರ್ಣ : ಶ್ಲೇಷ್ಮರಾಜಚೂರ್ಣ - ಹಿಪ್ಪಲಿ, ಶುಂಠಿ, ಗಂಟುಭಾರಂಗಿ, 


ಸನ್ನಿಪಾತಗುಲ್ಮ ಇವು ಕ್‌ | 


15 


20 


ಶೃಶುರ್ಯ 


(ಕವಿರಾ. ೨-೧೨೯) ; ಅಯ್ದಾಚೇಟೆಂಬೆಡೆಯೊಳಮಯ್ದುಗೆ ಗುರು ಲಘು ಕರಾಬ್ದಿಪದ 
[ಪಂಚಕ]ದೊಳ್‌ ಮೆಯ್ದೋಖುಗೆ ಲಘುಲಕ್ಷಣಮೆಯ್ತ್ದುಗೆ ಪರಿಪೂರ್ಣಮಷ್ಟವರ್ಣಂ 
ಶ್ಲೋಕಂ (ಛಂದೋಂಬು ೩-೨೧೭). ೪. ಲೌಕಿಕಕಾವ್ಯಗಳಲ್ಲಿ ಬಳಕೆಯಾಗುವ ಎರಡು 
ಪಾದಗಳಿಂದ ಕೂಡಿದ ಪದ್ಮ: ಶ್ಲೋಕ: - ಕಡೆಕಡೆಗೆ ಇದು ಎರಡೇ ಪಾದಗಳಾಗಿ, 
ಮೊದಲನೆಯ ಮತ್ತು ಮೂರನೆಯ ಪಾದಗಳ ಕಡೆಯ ಗಣದ ದ್ವಿಲಗು (0 -.ಟ-) 
ಲಕ್ಷಣ ಮಾರ್ಪಟ್ಟು ಲೌಕಿಕ ಕಾವ್ಯದ ಶ್ಲೋಕವಾಯಿತು (ಕೈಪಿಡಿ. ೧೦೭). 1ಸಂ.) 


ಶ್ವದಂಷ್ಟೈೆ (ನಾ). ಒಂದು ಬಗೆಯ ಔಷಧೀಸಸ್ಕ ; ನೆಗ್ಗಿಲು : ""ಗೋಕ್ತುರ;, 


ಸ್ಹಳಶೃಂಗಾಟಃ, ಶೃದಂಷ್ಟ್ರಾ, ತ್ರಿಕಂಟಕಃ - ಈ ೪ ನೆಗ್ಗಿಲು'' (ಹಲಾಯು. ೩೩-೪ರ). 


(ಸಂ. ಶ್ವದಂಷ್ಠಾ) 


ಬವ 


10] ಶೃನಿಶ (ನಾ). (ನಾಯಿಗಳು ಬಗುಳುವ) ಅಮಾವಾಸ್ಕೆಯ ಹಿಂದಿನ 


ರಾತ್ರಿ ; ಕೃಷ್ಣಚತುರ್ದಶಿ : ""ಶ್ವನಿಶವೆಂದರೆ ಕೃಷ್ಣಚತುರ್ದಶೀ'' (ಸಿದ್ಧಾಂತಿ. ೪೧ರ). 
[ಸಂ.] 


ಶ್ವಪಚ (ನಾ). ನಾಯಿಯನ್ನು ಬೇಯಿಸಿ ತಿನ್ನುವವನು ; ಚಂಡಾಲ : 


ಚತುರ್‌ವೇದಿಯಾದರೇನು ಲಿಂಗವಿಲ್ಲದವನೇ ಹೊಲೆಯ ಶೃಪಚನಾದರೇನು 
ಲಿಂಗವಿದ್ದವನೇ ವಾರಣಾಸಿ (ಬಸವ. ೬೦೭); ಪೊಡವಿಪತಿ ಮಡಿದ ಕೇಡಡಸಿತಲ್ಲದೊಡೆನ್ನ 
ಗುಪ್ತಮಂಗಳಸೂತ್ರದೆಡೆಯ ಹೊಳೆಹೊಳೆವೈದೆದಾಳಿಯನಿದಂ ಶೃಪಚನೆಂತು 
ಕಂಡಪನೆಂದಳು (ಹಚಕಾ. ೧೨-೩೮). (ಸಂ) 


ಶ್ವಪಚಕ (ನಾ). ಎ ಶ್ವಪಚ : ಆ ಶೃಪಚಕರ್‌ ಬೆದಜೌಯಾ ಗೋವಿನ ಪೃಷ್ಠಭಾಗಕ್ಕೆ 


ಕಾಯ್ದ ನೀರಂ ತಂದೆಟೌದು (ಪಂಚತಂ. ೧೯-೧೭). ಪಂ.) 


ಶ್ವಪಚಿ (ನಾ). ಚಂಡಾಲಸ್ತ್ರೀ : ಕಾನನಕೆ ಶೃಪಚಿ ಸಹಿತಂ ಪೋಗಿ ಬಿಲದಲ್ಲಿ ತಾನಿರುತ 


ಮಾರ್ಗದೊಳು ಬರುವವರನಪಹರಿಸಿ ಏನಿರ್ದುದಂ ಕೊಂಡು ಗೋಮಹಿಷಿಗಳ ತಿಂದು 
ಪಲದಿವಸಮಾಗಲು (ಪ್ರೌಢರಾ. ೧೪-೨೦). ಸಂ. ಶೃಪಚೀ। 


ಅಜಾಮೋದ, ಮೆಣಸು, ಜೀರಿಗೆ". . . ಸೇವಿಸುತ್ತ ಬರಲು ಖಾಸ, ಶ್ವಾಸ, ಮಂದಾಗ್ನಿ, | | ಶ್ವಭ್ರ (ನಾ). ೧. ಕಂಡಿ ; ತೂತು ; ರಂಧ್ರ : ""ನಿಮ್ನಂ, ಅಗಾಧಂ, ಗರ್ತಾ, ಶ್ವಭ್ರಂ 


ಕ್ಷಯ, ಪಾಂಡು . . ಆಹಿಕ ತ್ರ್ಯಾಹಿಕ ಚಾತುರ್ಥಿಕಜ್ಜರ ಮುಂತಾಗಿ ಶೀಘ್ರದಿಂ 
ಗುಣಮಕ್ಕುಂ (ಸಕವೆೆ. ೨೧೩... (ಸಂ.) 
ಶ್ಲೇಷ್ಠರೋಗ (ನಾ). ಕಫದ ಆಧಿಕ್ಕದಿಂದುಂಟಾಗುವ ರೋಗ : ತಲೆ ಅತ್ಯಂತ 
ಭಿನ್ನಂತಪ್ಪುದುಂ . . . ಶ್ಲಾಸ, ಕೆಮ್ಮು ಇನಿತು ಶ್ಲೇಷ್ಠರೋಗಲಕ್ಷಣ (ಎವೈಎ. ೧೮೯). 
[ಸಂ.) 
೯ (ನಾ).  ಶ್ಲೇಷ್ಮಣ ೨ : 'ಶ್ಲೇಷ್ಠಲ;, ಶ್ಲೇಷ್ಠಣಃ, ಕಥೀ - 
ಹೆಸರುಗಳು'' (ಸಿದ್ಬಾಂತಿ. ೧೮೬). ಶ್ಲೇಷ್ಮಳ: |30 


25 


J 
- ೩ ಶ್ಲೇಷ್ಠವ್ಳಾಧಿಯುಳ್ಳವನ 


"ಶ್ಲೇಷ್ಠೋಪೇತಂ ಶ್ಲೇಷ್ಮಳರಿ'' (ವಸ್ತುಕೋ. ೭೩-೩೭). [ಸಂ.1 
ಶ್ಲೇಷ್ಠಳ 'ಶ್ಲೇಷ್ಠಲ' ನೋ. 
ಶ್ಲೇಷ್ಮಾತಕ (ನಾ). ಒಂದು ಬಗೆಯ ಮರ ; ಚಳ್ಳೆಮರ : ""ಶೇಲು ಶ್ಲೇಷ್ಮಾತಕ 


ತೆರು ಪೀಲುವೆನಲ್ಲುಡಫಲಂ'' (ವಸ್ತುಕೋ. ೩೪ -೮). [೫ಂ.] 

ಶ್ಲೇಷ್ಮಾತಿಸಾರ (ನಾ). = ಶ್ಲೇಷ್ಮಗ್ರಹಣಿ : ನೋವು ಉಂಟಾಗಿ ನಯವಾಗಿ 
ಮಿಂಚಾಗಿ ಗಟ್ಟಿಯಾಗಿ ನಿಬಿಡವಾಗಿ ಅಡಿಗಡಿಗೆ ತೀವ್ರಗೈವತ್ತಿಹುವುದೆ ಶ್ಲೇಷ್ಮಾತಿ | 
ಸಾರವೆನಿಸಿಕೊಂಬುದು (ಸಕವೈ. ೩೦೬). (ಸಂ.) | 

ಶ್ಲೋಕ (ನಾ). ೧. ಸ್ತೋತ್ರರೂಪವಾದ ಪದ್ಮ : ಶ್ಲೋಕಾರ್ಥೋಪನ್ಮಾಸ 
ಶ್ಲಾಘ್ಮನಿನಾದಮುದಮಾಗಳ್‌ ನವಮಾರ್ಗೀಶ್ಲೇಷಂ ಮಿಗೆ ತೋಲಲುಪಶ್ಲೋಕಿಸಿ 
ದಿಂಬಜಿಕ್ಕೆ ಕೊಟ್ಟು ಪೇಖಾಕ್ಸತಮಂ(?) (ಸುಕುವ. ೨-೭೪). ೨. ಕೀರ್ತಿ ; 
ಪ್ರಸಿದ್ದಿ : " ಕೀರ್ತಿ, ಶ್ಲೋಕಃ, ಯಶಃ ಅಭಿಖ್ಕಾ, ಸಮಖ್ಕಾ ದ್‌ ಈ ೫ ಕೀರ್ತಿಯ 
ಷೆಸರ್‌'' (ಹಲಾ೫ ೨೫-೧೬೨). ೩. [ಛಂದ] ಎಂಟು ಅಕ್ಬರಗಳುಳ್ಳ » ನಾಲ್ಕು | 
ಪಾದಗಳಿಂದ ಕೂಡಿದ. ಅನುಷ್ಟುಭ್‌ ಛಂದಸ್ಸಿನ ಒಂದು ವೃತ್ತ ; ೫ ಇದರಲ್ಲಿ | 
ಪ್ರತಿಪಾದದ ೫.೬ನೆಯ ಅಕ್ಷರಗಳು ಕ್ರಮವಾಗಿ ಲಘ: ಮತ್ತು 
ಗುರುವಾಗಿದ್ದ, ೧, ೨, ಅನೆಯ ಪಾದಗಳ ೭ನೆಯ ಅಕ್ಷರ (4 
ಲಘುವಾಗಿರಬೇಕು : ಯಮಕಂ (ಪ]ದಾಪಾದಾರ್ಧ tS 


35 


ಜ್ರ 
1 


PO ASS 


ಶ್ವಶುರ್ಯ (ನಾ). 


ಎ. ದರಃ - ಈ ೧೫ ಕುಟೌ'' (ಹಲಾಯ. ೧೦೩: ೨). ೨. ಪಾತಾಳ ; ನರಕ : 
ಘುಳುಮ್ಮನಿಟ್‌ಗುಂ ಶೃಭ್ರಾಂತಮಂ ತಾಪಿನಂ (ಅದಿ. ೫-೮೧); ಉರ್ವೀಸುತ(ಂ) 
ಸ್ವಾಯಿಯಾದೊಡೆ ಮಂದೇಂದುಜರಾಳ್ಲೆರಾದೊಡಟ್‌ ನೀಂ ಬಂದಂ ನರಂ ಶ್ವಬ್ರ [ಪಾಠಾಂ. 
ಸ್ಪಭ್ರಮ, ಸ್ವಭ್ರ!ದಿಂ (ಜಾತತಿ. ೨೬-೨೫). (ಸಂ.] 


ಶ್ವಯಥು (ನಾ). ೧. ಬಾತುಕೊಳ್ಳುವಿಕೆ ; ಊದಿಕೊಳ್ಳುವಿಕೆ. ೨. ಬಾವು ; 


ಶೋಭೆ : ""ಶೋಫಘ;, ಶೃಯಥುಃ - ಈ ೨ ಬಾ(ವು)ಹು'' (ಹಲಾಯು. ೯೮: ೪೪೮). 
[ಸಂ.1 


ಶ್ವಯು (ನಾ). ಒಂದು ಬಗೆಯ ಹಾವು ; ಹೆಬ್ಬಾವು ; ಅಜಗರ : ದಂಡಕನೃಪಂ 


ಲೋಭಾಭಿಭೂತಂ ವಿಷಾವಿಲದಂಷ್ಟಂ ಶೃಯುವಾಗಿ ಪುಟ್ಟಿ ಸುಬೌಗುಂ ಮುಂ ಬಯ್ತ 
ಭಂಡಾರದೊಳ್‌ (ಆದಿಪು. ೨-೧೫); ಮೊಗಂಗಳಂ ನೆಗಪಿ ಸುಯ್ವ ಶೃಯುನಿಕರದ 
ಮೇಗೊಗೆವ ನಿಡುಸುಯ್ಯ ಕಡುವೆಂಕೆಗಳಿಂ ಕಟ್‌ಪುವುವು ಕಪಿಗಳದಚೊಳ್‌ ಹಿಮಮಂ 


(ಚಂದ್ರಪು. ೫-೫೨). [ಆ ಸಂ. ಶಯು) 


ಶ್ವವೃತ್ತಿ (ನಾ). ೧. ನಾಯಿಯ ಬಾಳು. ೨: ಸೇವೆ ; ಚಾಕರಿ : “ಸೇವಾ, 


ಶೃವೃತ್ತಿ; - ೨ ಚಾಕರಿ ಮಾಡಿ ಜೀವಿಸುವಿಕೆ'' (ಸಿದ್ಧಾಂತಿ. ೨೭೪). [ಸಂ.1 


ಶ್ವಶುರ (ನಾ). ಹೆಂಡತಿಯ ಅಥವಾ ಗಂಡನ ತಂದೆ ; ಮಾವ : ಎಲೆ ದೇವಿ 


ಮತ್ತಿನಳಿಯಂದಿರವೋಲೆನ್ನುವಂ ನಲಿದು ಮನ್ನಿಸನವಂ ಶ್ವಶುರನಾನೆಂದು ತಾನಲರ್ದು 
ವಂದಿಸನು (ಆರಾಚ. ೩-೧೬-೩). ([ಸಂ.1 


ಶ್ವಶುರಗೃಹ (ನಾ). ಮಾವನ ಮನೆ : ಆ ಹುಡುಗಿಗೆ ಏನು ಅರ್ಥವಾಯಿತೋ 


ಏನೋ! ಆದರೆ ಇದಕ್ಕಿಂತ 
[ಸಂ.] 


.. ಕಾವ್ಮಮಯವಾದ ಶ್ವತುರಗೃಹವರ್ಣನೆಯು ಸಾಧ್ಯವಿಲ್ಲ 
(೭ಐಕಿಮ. ೧೨೬). 
ಹೆಂಡತಿಯ ಅಥವಾ ಗಂಡನ ಸಹೋದರ; 
ಭಾವಮೈದುನ: ""ಶೃಶುರ್ಯಃ -- ೧. ಗಂಡನೆ ಒಡಹುಟ್ಟಿದನನು. ೨. ಹೆಂಡತೀ 
ಒಡತಾಟ್ಟಿದವನು'' (ಸಿದ್ದಾಂತ. ೪೦೮). (೫ಂ.] 


ಶೃಶ್ರು 


ಶ್ವಶ್ರು (ನಾ). ಹೆಂಡತಿಯ ಅಥವಾ ಗಂಡನ ತಾಯಿ ; ಅತ್ತೆ : ""ಶೃಶುರ 
ಶೃಶ್ರೂನಾಮವದೆಸೆಗುಂ ಕೂಸಿತ್ತ ಮಾವನೊಳಮತ್ತೆಯೊಳಂ'' (ವಸ್ತುಕೋ. ೫೬-೨೪). 


[ಸಂ. ಶ್ವಶ್ರೂ 
ಶ್ವಸನ (ನಾ). ೧. ಉಸಿರಾಡುವಿಕೆ ; ಉಸಿರಾಟ. ೨. ಉಸಿರು ; ಶ್ವಾಸ. 


೮೧೮೦ 


೩. ಗಾಳಿ ; ವಾಯು : ಯಮುನಾನದೀತರಂಗಮನಮುಂಕಿ ವನಲತೆಯ ಮನೆಗಳಂ | 5 


ಸೋಂಕಿ ವನಭ್ರಮಣಪರಿಶ್ರಮಮಂ ಮುನ್ನಮೆ ಕಳೆದುದು ಬಂದದೊಂದು ಮಂದಶ್ವಸನಂ 


(ಪಂಪಭಾ. ೫-೫೩); ಶೃಸನನುಮರ್ಕಪ್ರಭೆಯುಂ ನುಸುಳದೆನಲ್‌ ಪಾಯ್ವ ಕಣೆಯ 
ಕಣೆಗಟ್ಟಲೆಯೊಳ್‌ ಮಿಸುಪ ಕಲಧೌತಪುಂಖಪ್ರಸರಂ ಖದ್ಮೋತತತಿವೊಲಾದುದು 
ನಭದೊಳ್‌ (ಜಗಎ. ೧೨-೧೨). ೪. ಶ್ವಾಸರೋಗ ; ಉಬ್ಬಸ : ಬಿಸರುಹಸಖನಿರೆ 


ಮಕರದೊಳಸದ್ಗ್ರಹದ್ವಿತಯಮಿರೆ ನಿಶಾನಾಡ'ಂಗಿರ್ದೆಸೆಯೊಳ್‌ ಮುನುಜಂ |10 


ಪ್ಲೀಹ ಶೃಸನ ಕ್ಷಯ ಗುಲ್ಮವಿದ್ರಧಿವ್ಮಾಧಿಯುತಂ (ಜಾತಶಿ. ೨೧-೧೩). ೫. ಒಂದು 
ಬಗೆಯ ಮುಳ್ಳುಗಿಡ; ಮಂಗಾರೆಗಿಡ : ""ಪಿಂಡೀತಕಃ . . . ಶೃಸನಃ -- ಮಂಗಾರೆ 
ಗಿಡದ ಹೆಸರು'' (ಸಿದ್ಧಾಂತಿ. ೧೨೪). ೬. [ಛಂದ] ಆದಿಯಲ್ಲಿ ಎರಡು ಲಘುಗಳೂ 
ನಂತರ ಒಂದು ಗುರುವೂ ಬರುವ ಅಕ್ಷರಗಣ ; ಸಗಣ (ಟಟ- ) : 


ಶ್ವಸನೇಂದುಜ್ವಲನಾಮರಾವನಿ ಜಲಂ ದೈತ್ಮಾರಿ ಕಾಮಾಂತಕಪ್ರಸರೋದ್ಮದ್ದಣದಿಂ . . . [15 


ಸಂದುದು ಕರಂ ಮತ್ತೇಭವಿಕ್ರೀಡಿತಂ (ಛಂದೋಂಬು. ೨-೧೭೫). [ಸಂ.) 

ಶ್ವಸನಪಥ (ನಾ). ಗಾಳಿಯು ಚಲಿಸುವ ದಾರಿ ; ಆಕಾಶ : ಶೃಸನಪಥಮಮಳ 
ಮಾಯ್ತಿಂದೊಸಗೆಗಳಂ ಬೀಲುವಂತೆ ಶರದಾಗಮದೊಳ್‌ (ಕವರಾ. ೨-೬೧). 1ಸಂ.] 

ಶ್ವಸನಾಶನ (ನಾ). ಗಾಳಿಯನ್ನೇ ಆಹಾರವಾಗಿ ಉಳ್ಳುದು ; ಹಾವು. [ಸಂ] 

ಶ್ವಸಿತ (ಗು). ೧. ಉಸಿರಾಡಿದ. (ನಾ). ೨. ಉಸಿರಾಡುವುದು ; ಉಸಿರಾಟ. 
೩. ಉಸಿರು ; ಶ್ವಾಸ : ಪೌರವಧ್ರೂಶೃಸಿತಪದ್ಮಗಂಧವಿಚಾರಂ . . . ಸುಟ್‌ವುದಲ್ಲಿ 
ಚಾರುಸಮಾರಂ (ಜಗವ. ೨-೨೫); ಶೃಸಿತದ ಕಂಪು ಕಂಪನಭಿವರ್ಧಿಸೆ ಬಣ್ಣದ ಸೊಂಪು 
ಬಣ್ಣವೇಖಾಸೆ . . . ಮಾಲೆಗೇನೆಸೆದುವೊ ಮಾಲೆಗಾರ್ತಿಯರ ವರ್ತನೆ (ಪುಷ್ಪಪು. ೨-೮೦). 
೪. ನಿಟ್ಟುಸಿರು ; ದೀರ್ಫಶ್ವಾಸ. ೫. [ನಾಟ್ಕ] ನೃತ್ಯದ ಒಂದು ಭಂಗಿ ; ೫ 


[20 


"ಗಡ್ಡವನ್ನು ಒಂದು ಅಂಗುಲದಷ್ಟು ಕೆಳಕ್ಕೆ ಇಳಿಸುವುದು'' (ಲಾಸ್ಮರಂ. ೫೦ [25 


ಗದ್ಮಾನುವಾದ) : ನಿಡುಚಿಬುಕಂ ವ್ಯಾದೀರ್ಣಂ ಬಿಡದಂಗುಲದುದ್ದ ಕೆಳಗದಾಗಲ್‌ ಶ್ವಸಿತಂ 

[ಸಂ.] 

ಶ್ವಾನ (ನಾ). ೧. ನಾಯಿ ; ಶುನಕ : ಶ್ವಾನಂಗಳ್‌ ಗಂಧಮಾರ್ತಂಡನನತಿಹಿತದಿಂ 
ಕಾಪುಗೊಂಡಿರ್ದುವು (ಕಾವ್ಕಾವ. ೧೮೩); ಶ್ರಾನಕುಕ್ಕಟಕಾಕಬಕಪವಮಾನಖಗಪತಿ . . . 


(ಲಾಸ್ಕರಂ. ೩-೧೦೦). 


ಮೃಗಪೋತಕನ ಗುಣವಾ ನರೇಂದ್ರನೊಳಿರಲುಬೇಹುದು (ಕುವ್ಮಾಉ. ೩-೧೦೯); ಮಂಗವನ್ನು |30 


ಕೊಬ್ಬಿದ ಶ್ವಾನಮೊಂದು ಬೆಂಬತ್ತಿ ಹಿಡಿದು ಕಚ್ಚಿ ಎಳೆದುಬಿಟ್ಟಿತು (ಹೇಮಂತ. ೩೦೦). 
೨. [ವಾಸ್ತು] ಕಟ್ಟಡದ ಆಯಪ್ರಮಾಣದಲ್ಲಿ ಅನುಸರಿಸಬೇಕಾದ ಎಂಟು 
ಆಯ ಪ್ರಕಾರಗಳಲ್ಲಿ ಒಂದು : ಗಜ, ಉಷ್ಟ್ರ (ಒಂಟೆ), ಖರ, ಸಿಂಹ, ವೃಷ, 
ಧ್ವಜ, ಧೂಮ, ಶ್ವಾನ ಎಂಬ ಆಯಗಳನ್ನರಿತು ನಿರ್ಮಾಣವಾಗತಕ್ಕದೆಂದೂ . . . 


ಶಿಲ್ಪಶಾಸ್ತ್ರ ಮತ್ತು ಆಗಮಶಾಸ್ತ್ರಗಳು ತಿಳಿಸುತ್ತವೆ (ಭಾರದ. ೮0). "ಧೂಮಾಯ' ಪರಾ. |35 


[ಸಂ.] 

ಶ್ವಾನಜ್ಞಾನ (ನಾ). ೧. ಕ್ಷಣಕ್ಷಣಕ್ಕೂ ಬದಲಾಗುತ್ತಿರುವ ಬುದ್ದಿ ; 
ಅಸ್ಲಿರಚಿತ್ತ. ೨. ಹಿಂದಿನ ಜನ್ಮದಲ್ಲಿ ನಡೆದ ಸಂಗತಿಗಳ 
ನೆನಪನ್ನುಂಟುಮಾಡುವ ಜ್ಞಾನ ; ಜಾತಿಸ್ಮರಣೆ : ಶ್ವಾನಭಾನ, ಗಜಜ್ಞಾನ 


ಕುಕ್ಕುಟಜ್ಞಾನವೆಂಬ ಜ್ಞಾನತ್ರಯಂಗಳೇನಾದುವು (ಬಸವ. ೭೯೮). "ಗಜಜ್ಞಾನ' ಪರಾ. |4 


[ಸಂ.1 
ಶ್ವಾನಜ್ಞಾನಿ (ನಾ). ೧. ಚಂಚಲಚಿತ್ತನಾದವನು. ೨. ಪೂರ್ವಜನ್ಮದ 
ನೆನಪುಳ್ಳವನು ; ಜಾತಿಸ್ಮರ : ಶ್ವಾನಜ್ಞಾನಿಗಳೆಲ್ಲರು ಸಮ್ಮಕ್‌ಜ್ಞಾನವ ಬಲ್ಲರೆ 
ಲೌಕಿಕಧ್ಯಾನಮೌನಿಗಳೆಲ್ಲರು ಸ್ವಾನುಭಾವಿಗಳಹರೇ (ಮೋಳಿಮಾ. ೨೦೧-೭೪೮). 
(ಸಂ. ಶ್ವಾನಭಾನಿನ್‌1 


ಶ್ವಾನವೃತ್ತಿ (ನಾ). = ಶ್ವವೃತ್ತಿ ೨ : ಹೀನಸೇವಾವೃತ್ತಿ ಧರೆಯಲಿ 


4s 


ಶ್ವಿತ್ರ 


ಶ್ವಾನವೃತ್ತಿಯದೆಂತುಟೆಂದರೆ 
(ಕೌಶಿರಾ. ೩೮-೫೮). [ಸಂ.1 

ಶ್ವಾಪದ (ನಾ). ೧. ಕ್ರೂರವಾದುದು ; ಉಗ್ರವಾದುದು : "“ವ್ಯಾಲಂ ಶ್ವಾಪದ 
ಭುಜಂಗಮುಂ ಕ್ರೂರಾರ್ಥಂ'' (ವಸ್ತುಕೋ. ೧೩೦-೭೫). ೨. ಕ್ರೂರಮೃಗ ; ದುಷ್ಟಪ್ರಾಣಿ: 
ಅಖಿಳವೃಕವರಾಹಶ್ವಾಪದಂಗಳೇ ಬಲಂಗಳಾಗಿಯುಂ (ಪಂಚತಂ. ೨೫-೯); ಚತುರಮಾತುಳ್ಳ 
ಸುಕುಮಾರಿ ಮಾರಸತಿಗತಿಶಯದ ರೂಪಾಂತರಣ್ಯದೊಳ್‌ ಚರಿಪುದೇಂ ಶ್ವಾಪದಂಗಳ 
ಸಂತೆಯೊಳ್‌ (ವೆಂಕಾರಾ. ೩-೯-೧). ೩. ಹುಲಿ ; ವ್ಯಾಘ್ರ : ಬರುತ್ತಿದೆ ಹೊಸನಾತ 
ಹತ್ತಿದ ಶ್ವಾಪದ! ಎಲ್ಲಿಯಾದರೂ ಓಡಿ ಹೋಗಬೇಕು (ಕ್ಷಿತಿಜ. ೧೦೧). [ಸಂ] 

ಶ್ವಾಸ (ನಾ). ೧. ಉಸಿರು : ದೊಡ್ಡನ ಶ್ವಾಸ ಮಾತ್ರ ಆಡುತ್ತಿತ್ತು (ಕಾಲರ. ೭ ಕಥಾಸಾರ). 
೨. ಉಸಿರುಬಿಡುವುದು: 'ಶ್ವಾಸಮತಿಮೂರ್ಛೆಯಕ್ಕುಂ ಮಾಸುಗುಮಾನನದ 
ವರ್ಣಮುಂ . . . ಆಸುರದ ಸಮಾರಣಸ್ವ್ಮವಿಷದಿಂ (ಖಮದ. ೫-೨೨); ಶ್ವಾಸದಲ್ಲಿ - 
ಶ್ವಾಸ, ಉಚ್ಛ್ಯಾಸ, ನಿಶ್ವಾಸಗಳೆಂದು ಮೂರುವಿಧಗಳುಂಟು. ಶ್ರಾನನೆಂನರೆ - 
ಮೂಗಿನಿಂದ ಗಾಳಿಯನ್ನು ಹೊರಗೆ ಬಿಡುವುದು (ಹಸಾರ. ೧-೪ ವಿಶೇಷಾರ್ಥಿ' 
೩. ನಿಟ್ಟುಸಿರು; ದೀರ್ಫಶ್ವಾಸ. ೪. ಗಾಳಿ ; ವಾಯು. ೫. ಗೂರಲು ; 
ಉಬ್ಬಸ : ತಲೆ ಅತ್ಮಂತ ಭಿನ್ನಂತಪ್ಪುದುಂ . . . 
ಶ್ಲೇಷ್ಠರೋಗಲಕ್ಷಣ (ಎವೈಎ. ೧೮೯೯). (ಸಂ.) 

ಶ್ವಾಸಕ (ನಾ). ಉಚ್ಚಾರಣೆ : ""ಶ್ವಾಸಕಂ ಜಿಹ್ವಾರವಂ'' (ಮಂಗರಾ. ೯೭-೧೬). [ಸಂ.] 

ಶ್ವಾಸಕುಠಾರಚೂರ್ಣ (ನಾ). ಗೂರಲುರೋಗನಿವಾರಕವಾದ ಒಂದು ಬಗೆಯ 
ಔಷಧಿ : ಶ್ವಾಸಕುಠಾರಚೂರ್ಣ - ಪರಂಗಿಚಕ್ಕೆ, ಗಂಟುಭಾರಂಗಿ, ಶುಂಠಿ, ಮೆಣಸು, 
ಹಿಪ್ಪಲಿ, ವಾದಕ್ಕಿ, ಜಾಕಾಯಿ, ಜಾಪತ್ರೆ, ಸಬ್ಬಸಿಗೆ... ಚೂರ್ಣವ ಮಾಡಿ . . . ಈ 
ಬಗೆಯ ಸೊಪ್ಪುಗಳ ರಸದಲ್ಲಿ ಪ್ರತ್ಯೇಕ ಮೂರು ಭಾವನೆಯಂ ಮಾಡಿ ನೆಳಲಲ್ಲಿ ಒಣಗಿಸಿ 
ನಿತ್ಯವೂ ೧ ತೂಕವಂ ತೆಗೆದುಕೊಳ್ಳೆ ಶ್ವಾಸಖಾಸ ಹರ (ಸಕವೈ. ೨೩೭). |ಸಂ.] 

ಶ್ವಾಸಕೋಶ (ನಾ). ಉಸಿರಾಟಕ್ಕೆ ಸಹಕಾರಿಯಾದ ಅಂಗ ; ಪುಪ್ಪುಸ : 
ಹೃದಯದ ಬಡಿತ, ಶ್ವಾಸಕೋಶಗಳ ಸಂಕೋಚ ವಿಕಾಸ (ಶಿಕ್ಷದ. ೭೩); ದೇಶ ಆಕಾಶಗಳ 
ಶ್ವಾಸಕೋಶಗಳೆಸಗಿ ಉಸಿರನಿತ್ತು ನಾಡಿನಾಡಿಗಳಲ್ಲಿ ಕಾಡುಕಾಡುಗಳನ್ನೆ ಕೋಡಿ ಹರಿಸಿತ್ತು ! 

[ಸಂ.) 

ಶ್ವಾಸಕ್ರಿಯೆ (ನಾ). ಉಸಿರಾಟದ ಕಾರ್ಯ : ವೈದ್ಯರು ಬಂದು ನೋಡುವಷ್ಟರಲ್ಲಿ 
ಅವರ ಶ್ವಾಸಕ್ರಿಯೆ ನಿಂತುಹೋಯಿತು (ರೂಢಿ). [ಸಂ. ಶ್ವಾಸಕ್ರಿಯಾ] 

ಶ್ವಾಸಧಾರಣೆ (ನಾ). ೧. ಉಸಿರನ್ನು ಬಿಗಿಹಿಡಿಯುವಿಕೆ. ೨. [ಯೋಗ] 
ಪ್ರಾಣಾಯಾಮದಲ್ಲಿ ಒಳಗೆಳೆದುಕೊಂಡ ಉಸಿರನ್ನು ಬಿಗಿಹಿಡಿಯುವಿಕೆ ; 
ಕುಂಭಕ : ಆಚಾರ್ಯರು ಧರ್ಮರಾಯನ ಬಾಯಲ್ಲಿಯೂ ಈ ಮಾತು ಹೊರಟ 
ಮೇಲೆ ತನ್ನ ಮಗ ಸತ್ತದ್ದು ನಿಜವಾಗಿರಬೇಕೆಂದು . . . ಶ್ವಾಸಧಾರಣೆಯನ್ನು ಮಾಡಿ 
ಪ್ರಾಣವನ್ನು ಬಿಟ್ಟರು (ನೀತಿಚಿಂ. 1೪, ೩೧). [ಸಂ. ಶ್ಛಾಸಧಾರಣ] 

ಶ್ವಾಸನಾಳ (ನಾ). ಉಸಿರನ್ನು ಫುಪ್ಪುಸಗಳಿಗೆ ಒಯ್ಯುವ ಕೊಳವೆ, - ನಳಿಕೆ: 
ಕೀಟಕಗಳ ಶ್ವಾಸೋಚ್ಛ್ರಾಸವು ಶ್ವಾಸನಾಳಗಳಿಂದ (Tacha) ನಡೆಯುತ್ತದೆ 
(ಕೀಟಪಿ. ೭). [೫ಂ. ಶ್ವಾಸನಾಲ] 

ಶ್ವಾಸಿಸು (ಕ್ರಿ). ೧. ಉಸಿರಾಡು ; ಶ್ವಾಸೋಚ್ಛ್ಛ್ವಾಸಮಾಡು : ಅನ್‌ ಎಂದರೆ 
ಶ್ವಾಸಿಸು ಉಸಿರಾಡು ಎಂದರ್ಥ, ಜೀವನದ ಉಸಿರೇ ಆತ್ಮ (ಕವಿಕೋ 1 ೭೩೧). ೨. ವಾಸನೆ 
ನೋಡು ; ಆಫ್ರಾಣಿಸು : ಮೋಹಿಸಿತು ಮಾಯಾಮೃಗವು ರಘುಪತಿಯ 
ಚಿಗಿವುದೆಡಬಲಕುದಿರ್ದ ತಲಗೆಲೆ ಜಗುಳೆ ಬೆದಜುವುದವನಿಜೇಶನ ಸೊಗಡನು 
ಶ್ವಾಸಿಸುವುದಂಜುವುದನಿಲದುಜುಬೆಯಲಿ (ತೊರರಾ. ೩-೮-೬೫). [ಶ್ವಾಸ * - ಇಸು 

ಶ್ರಿತ್ರ (ನಾ). ಚರ್ಮವು ಬಿಳುಪಾಗುವ ಒಂದು ಬಗೆಯ ರೋಗ ; ತೊನ್ನು : 
ತರಣಿಯಿಂ ಪೋಗದಾ ಶ್ಚಿತ್ರರುಜೆಯಂ ಶಿವಸ್ಮರಣದಿಂದೇನಳಿಯನೇ ಮಯೂರಂ 
(ಪದ್ಮರಾ. ೪-೫೮); ಅರಿದಳ, ಗಂಧಕ . . . ಕಾಸಿ ಹದದಲ್ಲಿ ಇಳುಹಿ ಮೈಗೆ ಲೇಪ ಇಕ್ಕಿಸಲು 
ಹದಿನೆಂಟು ತೆಜದ ಕುಷ್ಠ, ಶ್ವಿತ್ರ, ದದ್ದು ಮುಂತಾದ ಸಕಲ ವ್ರಣಂಗಳು ನಾಶವಹವು 

[ಸಂ.1 


ಶ್ವಾನನಿಜಚಾರಿತ್ರಸೇವ'ಕನಸ್ವತಂತ್ರಕನು 


ಶ್ವಾಸ, ಕೆಮ್ಮು ಇನಿತು 


(ಅನಿಕೇ. ೫೩-೭). 


(ವೈದ್ಮಸಾ. 1, ೩೯೫). 


ಶ್ವೇತ ೮೧೮೧ ಶ್ರೇತಾಗುರು 


ಶ್ವೇತ (ಗು). ೧. ಬಿಳಿಯ ಬಣ್ಣದ: "ಶ್ವೇತಕಪೋತ' ಪರಾ. (ನಾ). ೨. ಸಂಘಗಳಲ್ಲಿ ಒಂದು : ಕಂಬಳತೀರ್ಥವೆಂಬುದಾದುದವರುಂ ಶ್ವೇತಪಟರೆಂಬೊರಾದರ್‌ 
ಬಿಳಿಯ ಬಣ್ಣ ; ಗೌರವರ್ಣ : ಶ್ವೇತಾದಿ ಚತುರ್ವರ್ಣೋಪೇತಂ . . . (ವಡ್ಡಾರಾ. ೯೩-೧೯). [ಸಂ.) 
ತಾನದುಮುಲ್ಕಾಪಾತಂ ವಿಪ್ರಾದಿವರ್ಣಮಂ ಸಂಹರಿಕುಂ (ಲೋಕೋಪ. ೪-೧೯); ಆತ್ಮನ | | ಶ್ವೇತಪತ್ರ (ನಾ). ೧. ವಿವರಣೆಯೊಡನೆ ಇದ್ದುದ್ದನ್ನು ಇದ್ದ ಹಾಗೆ ಹೇಳುವ 
ಇರವು ಶ್ರೇತವೋ ಹರಿತವೋ ಕಪೋತವೋ (ಮೋಳಮಾ. ೮೯-೩೫೩). ೩. ಬೆಳ್ಳಿ ; ರಜತ: | ವರದಿ ; ಯಾವ ಉತ್ಪ್ರೇಕ್ಸೆಯೂ ಇಲ್ಲದ ವರದಿ : ಇದರ ಎಲ್ಲಾ ಸೂಚನೆಗಳೂ 
""ಬೆಳ್ಳಿಯಲ್ಲಿಯುಂ ಶ್ವೇತಮೆಂಬುದು'' (ಹಲಾಯು. ೧೩೧-೫). ೪. ಶ್ವೇತಾದ್ರಿ ; ಬಿಳಿಗಿರಿ. | $ | ಶೇತಪತ್ರರೂಪದಲ್ಲಿ ಪ್ರಕಟವಾದುವು (ಎಚ್ಚಸಾ. ೧). ೨. ಹಂಸ. (ಸಂ) 
೫.ಕ್ಷೀರಸಮುದ್ರದ ಮಧ್ಯದಲ್ಲಿರುವುದೆಂದೂ ವಿಷ್ಣುವಿನ ವಾಸಸ್ತಾ ನವೆಂದೂ | | ಶ್ರೇತಮಂದಾರ (ನಾ). ಒಂದು ಬಗೆಯ ಮರ ; ಬಿಳಿಯ ಮಂದಾರ : 
ನಂಬಲಾದ ಒಂದು ಉಪದ್ವೀಪ ; ವೈಕುಂಠ : ""ಧವಳಂ ದ್ವೀಪವಿಶೇಷ | | ""ಪೃಥ್ವೀಕುರವಕಃ - ಶ್ವೇತಮಂದಾರ'' (ಓಷಧಿ. ೧೦೩). (ಸಂ. 
ಪರ್ವತವಿಫೇದಂ ಬೆಳ್ಳಿಯುಂ ಶ್ವೇತಮಕ್ಕುಂ'' (ನಾನಾರ. ೧೦೪). ೬. ಒಂದು ಬಗೆಯ | | ಶ್ವೇತಮರಿಚ (ನಾ). ೧. ಬಿಳಿಯ ಮೆಣಸು. ೨. ನುಗ್ಗೆಯ ಬೀಜ : “'ಶಿಗೃಜಂ, 


ಗಿಡ : ""ಶ್ವೇತಂ - ಅಬಲ್‌, ಶ್ರೀಗಂಧ'' (ಓಷಧ. ೧೬೦). ೩. ಒಂದು ಬಗೆಯ ಶ್ವೇತಮರಿಚಂ - ೨ ನುಗ್ಗೇಬೀಜದ ಪೆಸರು'' (ಸಿದ್ಧಾಂ& ೩೦೭). [ಸಂ.] 
ಕುದುರೆ ; ಬಿಳಿಯ ಬಣ್ಣದ ಕುದುರೆ : ಹಿಮಾಚಲಸಿತಪಂಕೇರುಹರುಚಿಯಂ [10| ಶ್ರೇತರಕ್ತ (ನಾ). ಬಿಳುಪು ಮತ್ತು ಕೆಂಪು ಮಿಶ್ರಿತವಾದ ರಕ್ತ ; ತಿಳಿಗೆಂಪು 
ಪೋಲ್ವ ಶರೀರದಿನತಿಧವಳನಪ್ಪ ತುರಗಂ ಶ್ವೇತಂ (ಅಶ್ವಶಾ. ೨-೨). ಬಣ್ಣದ ರಕ್ತ : ಕೀಟಗಳ ರಕ್ತಕಣಗಳು - ಹೀಮೊಸೈಟುಗಳು -- ಮುಖ್ಯವಾಗಿ ಶ್ವೇತರಕ್ತ 
ಶ್ರೇತಕೃಷ್ಣಕಾರಕ ಎ ೧. ಬಿಳಿದನ್ನು ಕಪ್ಪಾಗಿ ಮಾಡುವವನು. ೨. (ಆಲಂ) ಕಣಗಳು (8828075) - ರಕ್ತಗತವಾಗುವ ವಿಷಾಣುಗಳನ್ನು ನುಂಗಿ ಜೀರ್ಣಿಸಿ ರೋಗ 
ಮೋಸಗಾರ ; ವಂಚಕ : ದುರ್ಯೋಧನನಪ್ಪೊಡೆ ಶ್ವೇತಕೃಷ್ಣಕಾರಕಂ ಕೃಷ್ಣನಂ ಸೋಂಕದಂತೆ ಮಾಡಿ ಗಾಯಗಳನ್ನು ಅಂಟಿಕೊಂಡು ವಾಸಿಮಾಡುತ್ತವೆ (ಕೀಟಬೆ. ೩೩). 
ತನಗೆ ಮಾಡದನ್ನೆಗಂ ಮುನ್ನಮೆ ಪನ್ನಗಶಯನನಂ ನಮಗೆ ಮಾಡುವುದುತ್ತಮಪಕ್ಷಂ | | [ಸಂ.] 
(ಜಂಪಭಾ. ೯-೧೦); ಕೃಷ್ಣ ನಿನ್ನವೋಲ್‌ ಶ್ವೇತಕೃಷ್ಣಕಾರಕರೊಳರೇ (ಗದಾಯು. ೭-೫3). |15| ಶ್ರೇತರೋಚಿ (ನಾ). ಬಿಳಿಯ ಬಣ್ಣದ ಪ್ರಕಾಶವುಳ್ಳವನು ; ಚಂದ್ರ : "ಇಂದು. 
(ಸಂ.) ಚಂದ್ರಃ . . . ಶ್ರೇತರೋಚಿಃ, ಶಶಾಂಕ: . . . ದಾಕ್ಸಾಯಣೀರಮಣಃ - ಈ ೨೧ 
ಶ್ರೇತಕಡವ (ನಾ). ಒಂದು ಬಗೆಯ ಮರ : "'ಮಧುರೇಣುಃ - ಶ್ವೇತಕಡವ'' ಚಂದ್ರನ ಪೆಸರ್‌'' (ಹಲಾಯು. ೮-೪೨). (ಸಂ. ಶ್ವೇತರೋಚಿಸ್‌) 
(ಓಷ0- ೧೨೦). (ಶ್ವೇತ + ಕಡವ, (« ಕಡಂಬ)] ಶ್ರೇತವರಾಹಕಲ್ಪ (ನಾ). ಹದಿನಾರು ಕಲ್ಪಗಳಲ್ಲಿ ಒಂದು ; ವಾರಾಹಕಲ್ಪ. 
ಶ್ವೇತನಸೋತ (ನಾ). ೧. ಬಿಳಿಯ ಪಾರಿವಾಳ. ೨. ಒಂದು ಬಗೆಯ ಪಕ್ಷಿ : ಸಂ.) 
ಕಚದ್ರುಮಂ ನಿರ್ಬುದ್ದಿಯೊರ್ವನೆ ಕರುಮಾಡದೊಳ್‌ ಶ್ವೇತಕಪೋತನಂಶಿರ್ದು ಶತ್ರು [20| ಶ್ರೇತವಾಸ, (ನಾ). ಹದಿನೆಂಟು ಬಗೆಯ ಕೊಳಲುಗಳಲ್ಲಿ ಒಂದು : 
ಸಂಗ್ರಹಣಕ್ಕೊಳಗಾದಂ (ಪಂಚತಂ. ೨೯-೨). ೩. ಒಂದು ಬಗೆಯ ಇಲಿ. ೪. ಒಂದು ಹದಿನಂಟಂಗುಳ ಮೊದಲಾಗಿ ಒಂದಂಗುಳ ಪರ್ಯಂತಮಾದ ಪರಿಮಾಣಕ್ರಮವಿಡಿದು 
ಬಗೆಯ ಹಾವು. ಸಂ. | ೬ ಜಾತಿವಾಸ... ಶ್ವೇತವಾಸ . . . ಭುವನಾಧಿಪವಾಸವೆಂಬ ಹದಿನೆಂಟು ತೆಟದ ವಾಸಂಗಳ 
ಶ್ವೇತಕಾಡುವಿಟ್ಟಿ (ನಾ). ಒಂದು ಬಗೆಯ ಸಸ್ಮ : ""ನಾಭಿಕಾ-ನಾಭಿ, | ಲಕ್ಷಣವಲ್‌ತು (ಎವೇಕ. ೨೩೭). (ಶ್ವೇತ *- ವಾಸ] 


ಶ್ವೇತಕಾಡುವಿಟ್ಟೆ'' (ಓಪಧಿ. 6೫). (ಶ್ವೇತ *- ಕಾಡುವಿಟ್ಟಿ] | ಶ್ವೇತವಾಸ್ಥ (ನಾ). ಬಿಳಿಯ ಬಟ್ಟೆಯನ್ನು ಧರಿಸಿದ ಬೌದ್ಧ ಅಥವಾ ಜೈನ 
ಶ್ವೇತಕುಷ್ಠ (ನಾ). ಚರ್ಮವು ಬಿಳುಪಾಗುವ ಒಂದು ಬಗೆಯ ಕುಷ್ಠರೋಗ : |25| ಸಂನ್ಯಾಸಿ : “ಮುನಿ. . - ಶ್ವೇತವಾಸಾಸ, ಸಂಯತಃ -- ಈ ೯ ಸವಣರ ಪೆಸರ್‌'' 


ತಾರೇಕಾಯಿ, ಕಲ್ಲತ್ತಿಯ ಸೊಪ್ಪು ೫೩೩ ಬಾವಂಜಿಯ ಬೀಜವನ್ನೂ ಬೆಲ್ಲ ಸಹವಾಗಿ | (ಹಲಾಯು. ೫೭-೧೯೦). [ಸಂ. ಶ್ವೇತವಾಸಸ್‌] 
ಒಡಲೊಳಕ್ಕೆ ಕೊಟ್ಟರೆ ಶ್ವೇತಕುಷ್ಠ ಮಾಣ್ಣುಂ (ಎವ್ಮಎ ೮೬). [ಸಂ.) ಶ್ರೇತವಾಹನ (ನಾ). ೧. ಬಿಳಿಯ ಕುದುರೆಗಳನ್ನು ಹೊಂದಿರುವವನು. 
ಶ್ವೇತಚ್ಛತ್ರ (ನಾ). ೧. (ಅರಸರಿಗಾಗಲಿ, ದೇವತಾವಿಗ್ರಹಗಳಿಗಾಗಲಿ ೨. ಚಂದ್ರ. ೩. ಅರ್ಜುನ : ಬ್ರಹ್ಮಾಸ್ತ್ರಮಂ ಶ್ರೇತವಾಹನನಾರ್ದಿಸಲೈೆ ಹಂಸಧ್ಯಜನ 


ಹಡಿಯುವ) ಬಿಳಿಯ ಕೊಡೆ ; ಧವಳಚ್ಛತ್ರ. ೨. (ಆಲಂ) ನೆಲೆ ; ಆಶ್ರಯ: ಜಾತಂ . . . ಬೊಬ್ಬಿಅಿದನು (ಜೈಮಿಭಾ. ೧೩-೧೬). ೪. ಒಬ್ಬಾತನ ಹೆಸರು : 
ಹಿಂದೂಧರ್ಮದ ಶ್ವೇತಚ್ಛತ್ರದ ಅಡಿಯಲ್ಲಿ, ನಾನು ಬೇರೆ, ಜಗತ್ತು ಬೇರೆ, ದೇವರು |30 ಶ್ರೇತವಾಹನನ್‌ ಉದಯಪುರಮಾನ್‌ ಪೊಗುವಲ್ಲಿ (ಎಇ. 1%. ೧೯-೧೨; ಸು. 800). [ಸಂ.) 


ಬೇರೆ ಎನ್ನುವವರಿಗೆ ಸ್ಥಳವಿದೆ (ಭಾರದ. ೩೧೬). [ಸಂ.) | | ಶ್ವೇತಾಂಗ (ನಾ). ಚರ್ಮವು ಬೆಳ್ಳಗಾಗುವ ರೋಗವಿರುವವನು ; 
ಶ್ವೇತಚ್ಛದ (ನಾ). ಬಿಳಿಯ ರೆಕ್ಕೆಗಳುಳ್ಳ ಪಕ್ಷಿ; ಹಂಸ : “ಹಂಸಃ, ಶ್ವೇತಚ್ಛದ, | | ಪಾಂಡುರೋಗಿ : ಜಗವಜ್‌ಯೆ ತಾಂ ಕಳಂಕಂ ಕಳಾಹೀನ ಹಾವಗಿದುಗಿದ ವಿಷವಕ್ವ 
ಚಕ್ರಾಂಗಃ, ಮಾನಸೌಕಾಃ(ಕಸಃ) - ಈ ೪ ಹಂಸಂ'' (ಹಲಾಯು. ೪೨-೯೮). [ಸಂ.] ದೋ ಸ್ಥಿರ ಹಂದೆ ಮೃಗದಿಕ್ಕೆಗಾಡು ಹುತ್ತಿಟ್ಟಡವಿಯಾಲ ಹಬ್ಬಿದ ಹಾಳು ಶ್ವೇಶಾಂಗನು 
ಶ್ವೇತತುರಗ (ನಾ). ೧. ಬಿಳಿಯ ಕುದುರೆ. ೨. ಬಿಳಿಯ ಕುದುರೆಯುಳ್ಳವನು; (ಹಂಪಿ ಣು, 180, 
ಅರ್ಜುನ : ಶಬರನಿವನಲ್ಲ ಈತ ಪಲ್ಲಟವಾದನೋ ಮೇಣ್‌ ಶ್ವೇತತುರಗನ ಪಲ್ಲಟವೋ |35 | ಶ್ರೇತಾಂಬರ (ನಾ). ೧. ಬಿಳಿಯ ಬಟ್ಟೆ ; ಧವಳವಸ್ತ್ರ. ೨. [ಜೈನ] (ಬಿಳಿಯ 
ಕುಂತೀತನುಜ ತಾನಲ್ಲ ನಿಶ್ಚಯವೆನುತ ಚಿಂತಿಸಿದ (ಉವ್ಮಾಅ. ೬-೩೯). [ಸಂ.] ಬಣ್ಣದ ಬಟ್ಟೆಯನ್ನು ಧರಿಸುವ) ಜೈನರ ಒಂದು ಪಂಗಡ : ಆಸನ್ನಭವ್ಯನುಂ 
ಶ್ವೇತದ್ವೀಪ (ನಾ). ೧. ಬಿಳಿಯ ದ್ವೀಪ : ಶ್ವೇತದ್ವೀಪಮಿದೆಂಬ ಶಂಕೆ ಮಿಗೆ ಸ್ವಪರಹಿತಾರ್ಥಿಯುಂ ದ್ವಿಜಕುಲೋತ್ಸನ್ನನುಂ  ಶ್ವೇತಾಂಬರಭಕ್ತನುಮಪ್ಪ 
ಜಂಬೂದ್ವೀಪಮಂ ಪಾಂಡುರಕ್‌ ಖಾತಂ ಕೂಡಿ ಪೊದಬ್ಲು ಪಜ್ಜಳಿಪ ಚಂದ್ರಾಲೋಕಮಂ | ದ್ರೈಪಾಯಕನೆಂಬಂ (ತತ್ತ್ವಪ್ರ. ೧); ಜೈನರಲ್ಲಿ ಶ್ವೇತಾಂಬರ ದಿಗಂಬರರೆಂಬ ಎರಡು 
ಕಂಡು (ಪುಷ್ಪಪು. ೧೩-೨೫). ೨. ಶ್ವೇತ ೫ : ಅವ್ಕಾಕೃತಾಕಾಶದಲ್ಲಿ ಪರಮಪದ, ಪಂಗಡಗಳುಂಟು (ಭಾತತ್ತ್ವ. ೨೨೭). ೩. ಶ್ವೇತಾಂಬರ ಪಂಗಡಕ್ಕೆ ಸೇರಿದವನು : 
ವೈಕುಂಠ, ಶ್ವೇತದ್ವೀಪ ಮೊದಲಾದ ಶಬ್ದಗಳಿಂದ ಹೇಳಲ್ಪಡುವ ಅತ್ಮದ್ಭುತಾನಂದ || ಬಂದೊಳೆಗಂ ಪೊಕ್ಕಾಂ ಶ್ವೇತಾಂಬರರಂ ಕಂಡು ನೀವಾರೆತ್ತಣಿಂ ಬಂದಿರಿ . . . ಎನೆ 
ಮಯವಾದ ಮುಕ್ತಿಸ್ಥಾನವೆಂಬ ಲೋಕವಿರುವುದು (ಹಿಂದಸಾ. ೨೯೩). ([ಸಂ.] (ಧರ್ಮಾಮೃ. ೯-೪೮). “ದಿಗಂಬರ' ಪರಾ. (ಸಂ) 
ಶ್ವೇತಪಕ್ಸ (ನಾ). ಪಾಡ್ಕದಿಂದ ಹಿಡಿದು ಪೌರ್ಣಿಮಿಯವರೆಗಿನ ಕಾಲಮಾನ; | | ಶ್ರೇತಾಕ್ನತೆ (ನಾ). ಶ್ರಾದ್ಧಾದಿ ಅಪರಕಾರ್ಯಗಳಲ್ಲಿ ಬಳಸುವ ನೆನೆಸಿದ ಅಕ್ಕಿ. 
ಶುಕ್ಲಪಕ್ಷ : ವಾರ್ತೆಯಾದೊಡಂ ಶ್ವೇತಪಕ್ಟದ ಚೈತ್ರಪಂಚಮಿಯ ವಾಸರಂ [ಸಂ. ಶ್ವೇತಾಕ್ಷತ) 
ಮುಗಿವನ್ನೆಗಂ ಬರದಿರಲ್ಕಾಂ ನಿವೇದಿಪೆನ್‌ ವೈಶ್ವಾನರಂಗೀ ಕಳೇಬರವನೆನುತೆ | | ಶ್ರೇತಾಗುರು (ನಾ). ಬಿಳಿಯ ಬಣ್ಣದ ಅಗರು ; ಬಿಳಿಯ ಚಂದನ : ಶ್ವೇತಾಗುರು 
(ಶ್ರೀರಾಮಾ. ೮೫೧-೪೪). (೫೦. pe [ಪಾಠಾಂ. ಬಿಳಿಯಗುರು] ಗುಗ್ಗುಲ ಶ್ರೀಗಂಧ ಅಗರು ಬಿಲ್ಬಫಲ ತುಪ್ಪ ಜೇನುತುಪ್ಪ ಸಜ್ಜರಸ 


ಶ್ವೇತಪಟ (ನಾ). ೧. ಬಿಳಿಯ ಬಟ್ಟೆ, - ವಸ್ತ್ರ. ೨. [ಜೈನ] ಜೈನಮುನಿಗಳ ಕರ್ಪೂರವೆಂಬ ದಶಾಂಗಧೂಪಂಗಳಂ (ಎವ. ೯೪). “ಕೃಷ್ಣಾಗರು' ಪರಾ. 10.) 


ಶ್ರೇತಾತಪತ್ರ 


ಶ್ವೇತಾತಪತ್ರ (ನಾ). ಎ ಶ್ರೇತಚ್ಛತ್ರ ೧ : ಉದ್ದಂಡಪುಂಡರೀಕಂಗಳಂ ಶ್ವೇತಾ 
ತಪತ್ರಂಗಳೆಂದೇ ಮಾಡಿ ಪಿಡಿಯಿಸಿಯುಂ . . . ಜಲಾರ್ದ್ರಜಲಕುಸುಮಂಗಳಂ 
ಸಾರ್ವಭೌಮೋಚಿತ ದ್ವಾತ್ರಿಂಶಚ್ಛ್ಚಾರುಚಾಮರಂಗಳಂ ಮಾಡಿ ಬೀಸಿಸಿಯುಂ 
(ಆದಿಪು. ೮-೪೧ ವ); ನವಪುಷ್ಬೋತ್ಕರಪಾಂಡುಚೂತನಿವಹಂ ಶ್ವೇತಾತಪತ್ರಾಳಿ 
ಭೃಂಗವಧೂರುಂಕೃತಿ ಶಂಖಫೂತೃತಿರುತಂ (ಚಂದ್ರಪು ೭-೩೮). [ಸಂ.] 

ಶ್ವೇತಾದ್ರಿ (ನಾ). ಒಂದು ಪರ್ವತದ ಹೆಸರು ; ಕೈಲಾಸ ; ರಜತಗಿರಿ : 
ಶ್ವೇತಾದ್ರಿ ಶಿಖರದೊಳ್ಕಂಗೊಳಿಸುವುಜ್ವಲಜ್ಕೋತಿರ್ಲತೆಯೊ ಮೇಣು ಸಲ್ಲಲಿತಶುಭ್ರ 
ಜೀಮೂತದೊಡ್ಡಿನ ಮೇಲೆ ಪೊಳೆವ ಸೌದಾಮನಿಯೊ (ಜೈಮಿಭಾ. ೩-೧೪). (ಸಂ.] 


ಶ್ವೇತಾಭ್ರಕ (ನಾ). ಬಿಳಿಯ ಕೊಡನಾರಿಗಡ್ಡೆ : ಶ್ವೇತಾಭ್ರಕವನ್ನು ಕುಟ್ಟಿ ವಸ್ತ್ರಗಾಳಿತ | ೨ 


ಷ (ನಾ). ೧. ಕನ್ನಡವರ್ಣಮಾಲೆಯ ಐವತ್ತೊಂದನೆಯ ಅಕ್ಷರ. | 


೨. [ಗಣಿತ] ಆರು ಎಂಬ ಸಂಖ್ಯೆಯ 


(ಮಂಗರಾ. ೧೦೪ -೧೦). 


ಸಂಕೇತ : ""ಚಷಮಾಜು'' 


ಷಂಡ (ನಾ). ೧. (ಮರ, ಗಿಡ ಮುಂತಾದುವುಗಳ) ಗುಂಪು ; ಸಮೂಹ ; 


ಮೊತ್ತ : ಅಲರ್ದಂಭೋರುಹಷಂಡಮುಳ್ಳಲರ್ದ ಚೆನ್ನೆಯ್ದಿಲ್ಲೊಳಂ . . . ಎಸೆಗುಂ 
ವಿದ್ಮಾಧರೋದ್ಮಾನದೊಳ್‌ (ಆದಿಪು. ೧-೬೭) ; ಉತ್ತಮಸ್ಮಳದ ಮಾಕಂದದ 
ಷಂಡಮನುತ್ತಮೆ ಬಂದು ಪೊರ್ದಿದಳು (ಅನಂಚ. ೯-೪೯). ೨. (ಸ್ವೇಚ್ಛೆಯಾಗಿ 
ತಿರುಗಾಡಲು ಬಿಟ್ಟ) ಗೂಳಿ ; ಬೀಜದ ಹೋರಿ ; ಬಸವ : "ಷಂಡ; 
ಗೋಪತಿಃ, ಇಟ್ಟರಃ- ೩ ಗೂಳಿಹೋರಿ'' (ಸಿದ್ಧಾಂತಿ. ೨೯೨). ೩. ನಪುಂಸಕ ; ಕೊಜ್ಜೆ : 
ಊರಲಖಿವಿನೊಳಂ ತಟೆೌಸಂದು ಗಂಡುತನಮನೆ ನೆಜಪದವಂ ಗಂಡನಲ್ಲನೆಂತುಂ ಷಂಡಂ 
(ಗದಾಯು. ೨-೨೪). ೪. (ಆಲಂ) ಹೇಡಿ ; ದುರ್ಬಲ : "ಷಂಡತನ' ಪರಾ. 
[ಸಂ.] 


ಷಂಡಕ (ನಾ). ನಪುಂಸಕ : "'ಕ್ಲೀಬಃ, ವರ್ಷಧರಃ, ಷಂಡಃ, ಷಂಡಕ;, ನಪುಂಸಕಃ- ಈ 


೫ ನಪುಂಸಕಂ'' (ಹಲಾಯು. ೭೧-೨೭೬).  [ಸಂ.1 

ಷಂಡಕವೇದ (ನಾ). [ಜೈನ] ಒಂದು ಬಗೆಯ ನೋಕಷಾಯ ; ಚಾರಿತ್ರ 
ಮೋಹನೀಯದ ಬೇದಗಳಾದ ಮೂರು ಪ್ರಕಾರದ ವೇದಗಳಲ್ಲಿ ಒಂದು : 
ದೇವರೊಳಾಗಿರ್ಕುಂ ಪುಂಸ್ರೀವೇದಂ ನಿರಯಜನಿತಸಮ್ಮೂರ್ಛಿತರೊಳ್‌ ಭಾವಿಸೆ 
ಷಂಡಕವೇದಂ ತಾವುಟಿದವರೊಳ್‌ ತ್ರಿವೇದಮುಂ ಪರಿಭವಿಕು೦ (ಸುಕುಮಾ. ೮-೧೩). 
“ನಪುಂಸಕವೇದ' ಪರಾ. (ಸಂ. 

ಷಂಡತನ (ನಾ). ೧. ನಪುಂಸಕತ್ವ. ೨. ಹೇಡಿತನ ; ದೌರ್ಬಲ್ಮ : ಧರ್ಮವೆ 
ತಪವಲಾಯೆಂದಲ್‌ತು ನಡೆದರೆ ಷಂಡತನವಾಯ್ತು (ಕುವ್ಮಾಅ. ೮-೪೭) ;ಎಲೈ ಪಾರ್ಥನೆ, 
ನೀನು ಷಂಡತನವನ್ನು ಹೊಂದಬೇಡ (ಅನಾಸ. ೬). (ಷಂಡ + - ತನ) 


ಷಂಡ (ನಾ). ೧. ಇ ಷಂಡ ೩ : ಥೂ ನರರ ಬೆದಿಗುದಿಗೆ ಷಂಢ ಗಂಡಸುತನಕೆ . . . 


ಗತವೀರ್ಯಹತಜನಕೆ (ಕೃಷ್ಣಾಕು. ೨-೨). ೨. [ವ್ಯಾಕ] ನಪುಂಸಕಲಿಂಗ. (ಸಂ. 
ಷಂಢತಿಲ, ಷಂಧತಿಳ (ನಾ). ೧. ಜಳ್ಳಾದ ಎಳ್ಳು ; ಪೊಳ್ಳಾದ ಎಳ್ಳು. 
೨. (ಆಲಂ) ನಿರುಪಯೋಗಿಯಾದ ವ್ಯಕ್ತಿ ; ಅಪ್ರಯೋಜಕ : ಸಭೆಯಲ್ಲಿ 


೮೧೮೨ 


ಹಷಟ್ಕರ್ಮ 


ಚೂರ್ಣಮಾಡಿ ಆವರಿಕೆಬೇರಿನ ಕಷಾಯದಲ್ಲರೆದು ಉಂಡೆ ಮಾಡಿ . . . ಕೊಟ್ಟರೆ 
ಬಹುಮೂತ್ರ ನಿಲ್ಲುವುದು (ಸಕವೈ. ೫೦೦ ಪಂ). [ಸಂ.) 

ಶ್ವೇತಾಮ್ಲ (ನಾ). ಒಂದು ಬಗೆಯ ಗಿಡ : "“ತ್ವಜಿಕಾ - ಶ್ವೇತಾಮ್ಲ'' (ಓಷಧಿ. ೬೬). 
[ಸಂ.] 

5 | ಶ್ರೇತಾರ್ಕ (ನಾ). ಬಿಳಿಯ ಎಕ್ಕದ ಗಿಡ : ""ಅಲರ್ಕ; ಪ್ರತಾಪಸಃ . . , ಶ್ವೇತಾರ್ಕ- 
ಬೆನಕನ ಯಕ್ಕೆ'' (ಸಿದ್ಧಾಂತಿ ೧೩೧). ಸಂ.) 

ಶ್ವೇತಾರ್ಜುನವೃಕ್ಸ (ನಾ). ಒಂದು ಬಗೆಯ ಮರ ; ಬಿಳಿ ಮತ್ತಿಮರ : “ಸಾಲ: 

- -. ಸೆಸ್ಮಸಂವರಃ - ೫ ಮತ್ತಿಗಿಡ, ಮದ್ದಿಮರ, ಶ್ವೇತಾರ್ಜುನವೃಕ್ಷ'' (ಸಿದ್ಧಾಂತಿ. ೧೨೨) 
[ಸಂ.) 


3% 


ಇಕಾ 
ಯ 


ನಮ್ಮನ್ನು ಷಂಢತಿಲವೆಂದರು. ಜಳ್ಳು ಯಾರು, ಗಟ್ಟಿ ಯಾರು ಎಂಬುದನ್ನು ಅವರಿಗೆ 
ತೋರಿಸಿಕೊಟ್ಟೆ (ಆಗ್ರಹ. ೧೨). ಷಂಢತಿಳ : ೧. "'ತಿಳಪಿಂಜಃ, ತಿಳಪೇಷು, ಷಂಡ 
£ಢತಿತಿಳ: - ಈ ೩ ಹೊಳ್ಳೆಳ್ಳು'' (ಹಲಾಯು. ೯೫-೪೨೪), [ಸಂ.] 
ಷಂಡತಿಳ "ಷಂಢತಿಲ' ನೋ. 
5 | ಷಕಾರ (ನಾ). "ಷ' ಎಂಬ ಅಕ್ಬರ : ಷಕಾರಕ್ಕೆ - ಆಮಿಷ - ಆಮಿಸ, ಔಷಧ - ಔಸದ 
(ಶಮದ ೨೫೩ ಪ್ರಯೋ). ([ಸಂ.1 
ಷಕ್ಕು "ಶಕ್ಕು' ನೋ. 
ಷಟುತರ್ಕ (ನಾ). [ತತ್ತ್ವಶಾ] ನ್ಮಾಯ, ವೈಶೇಷಿಕ, ಸಾಂಖ್ಯ, ಯೋಗ, 
ವೇದಾಂತ ಮತ್ತು ಪೂರ್ವಮಾಮಾಂಸೆ ಎಂಬ ಆರು ಬಗೆಯ ದರ್ಶನಗಳು: 
10| ವೇದವೇದಾಂಗ ವಿದ್ಕಾವಿದಿತರ್‌ ಷಟುತರ್ಕೃಶತುಪ್ರವುಡಿಯೊಳತಿಶಯದುದುಗ್ರಾಹಕರು 
ನಿತ್ಯಯಜ್ಞರು (ಎಇ. xvi, ೧೮೪-೯ ; 1097). [ಇ ಸಂ. ಷಟ್ರಿರ್ಕ] 
ಷಟುಸ್ನಲ "ಷಡುಸ್ತಲ' ನೋ. 
ಷಟ್ಕ (ನಾ). ಆರರಿಂದ ಒಡಗೂಡಿದುದು ; ಆರರ ಗುಂಪು : ಯಾರಿಗುಂಟು 
ಶಮಾದಿ ಷಟ್ಯಮಸಾರಮಾದೀ ಭುವನಭೋಗವಿಕಾರಮಂಟಪವರ್ಕಳಂತಃಕರಣಮದರಿಂದ 
15| ಸೇರಿರುವವರ್ಥಕೆ ನಿವೃತ್ತಿಯ ಸಾರಿಪುದು (ಎವೇಭ. ೧೧-೫೭) ; ಷಟ್ಯವೆಂದರೆ ಆರು 
ಅಧ್ಯಾಯಗಳ ಸಮೂಹವೆಂದರ್ಥ (ಭಾತತ್ತ್ನ. ೧೦೮). [ಸಂ.] 
ಷಟ್ಕಮಲ (ನಾ). [ಯೋಗ] ಶರೀರದ ಒಳಭಾಗದಲ್ಲಿರುವುವೆನ್ನಲಾದ 
ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧ ಮತ್ತು 
ಆಜ್ಞಾ ಎಂಬ ಆರು ಕಮಲಗಳು ; ಷಟ್ಟಕ್ರ : ಬಾಲ ಕೇಳ್‌ ಪೂರ್ವೋಕ್ತ 
ಷಟ್ಕುಸುಮಾಳಿ ರಾಜಿಸುತಿಹುವು ಷಟ್ಕಮಲಗಳ ಪೆಸರಾಂತು (ಗಗತಾ. ೧೮-೬).  [ಸಂ.] 
ಷಟ್ಕರ್ಮ (ನಾ). ೧. ಬ್ರಾಹ್ಮಣನು ನಿತ್ಯವೂ ಆಚರಿಸಬೇಕಾದ ಅಧ್ಕಾಪನ, 
ಅಧ್ಯಯನ, ಯಜನ, ಯಾಜನ, ದಾನ ಮತ್ತು ಪರಿಗ್ರಹ ಎಂಬ ಆರು 
ಕ್ರಿಯೆಗಳು : ವಿದಿತವೇದಾರ್ತ್ವ ವಿದ್ಮಾಪಾರಗರ್ಷಟ್ಕರ್ಮ್ಮನಿರತರ್‌ . . . 
ಶ್ರೀಮಲ್ಲೊಕ್ಕಿಗುಣ್ಣಿಯೂರೋಡೆಯಪ್ರಮುಖಮಹಾಜನಂ ಶ್ರೀಸಾಸಿರ್ವ್ವರುಂ . . . 
ರಕ್ಷಿಸುತ್ತಮಿರೆ (ಕಣ. ॥, ೧೦-೬ ; 1079) ; ಷಟ್ಕರ್ಮಮಾರ್ಗಪ್ರೇಮಿ ಸಂತತ ವರತನೂ 
ಭವಕಾಮಿ ಮಂಡಗೆ ಮಾದಿರಾಜನೆನಲ್ಕೆ ಸನ್ನಾಮಿ (ಬಸಪು. ೨-೪೬). ೨. ಪ್ರತಿನಿತ್ಯ 


ಷಟ್ಕರ್ಮಿ 


ಆಚರಿಸಬೇಕಾದ ಸಂಧ್ಕಾಸ್ನಾನ, ಜಪ, ಹೋಮ, ದೇವತಾಪೂಜೆ, ಆತಿಥ್ಮ 
ಮತ್ತು ವೈಶ್ವದೇವ ಎಂಬ ಆರು ಬಗೆಯ ಕರ್ಮಗಳು : ಆಚಾರಕಾಂಡದಲ್ಲಿ 
ಮುಖ್ಯವಾಗಿ ಗಮನಿಸತಕ್ಕ ವಿಷಯವೆಂದರೆ ದಿನಚರ್ಯೆ ಅಥವಾ ಷಟ್‌ಕರ್ಮಗಳು 
(ಭಾರದ. ೫೪). ೩. ಜೀವನೋಪಾಯಕ್ಕಾಗಿ ಕೈಕೊಳ್ಳಬೇಕಾದ ಅಸಿ, ಮಸಿ, 
ಕೃಷಿ, ವಾಣಿಜ್ಯ , ಶಿಲ್ಪ ಮತ್ತು ಪಶುಪಾಲನೆ ಎಂಬ ಆರು ವೃತ್ತಿಗಳು : | $ 
ಅಸಿಮಸಿಕೃಷಿವಾಣಿಜೃಶಿಲ್ಪಪಶುಪಾಲ್ಕಮೆಂಬ ಷಟ್ಕರ್ಮಂಗಳೊಳ್‌ ನ್ಕಾಯದಿನರ್ಥೋ 
ಪಾರ್ಜನಂಗೆಯ್ವುದು ವಾರ್ತೆಯೆಂಬೆರಡನೆಯಾರ್ಯಕರ್ಮಂ (ಸುಕುಮಾ. ೬-೨೫ ವ) ; 
ಲೇಖನ ವ್ಯವಹಾರ ಕೃಷಿ ಖಡ್ಗ ಗೋಪಾಲಯಾಚಂಗಳೆನಿಪಷಟ್ಕರ್ಮದಿಂದೆ ತವೆ ಜೀವಿಪ 
... ಜನಂ ಕೂಡಿ ಬರುತಿರ್ದರು ( ಚಬಪು ೪೭-೪೩). ೪. [ಜೈನ] ಶ್ರಾವಕನು ನಿತ್ಯವೂ 
ಆಚರಿಸಬೇಕಾದ ಇಜ್ಮೆ, ವಾರ್ತಾ, ದತ್ತಿ, ಸ್ವಾಧ್ಮಾಯ, ಸಂಯಮ ಮತ್ತು |10 
ತಪಸ್ಸು ಎಂಬ ಆರು ಬಗೆಯ ಕರ್ಮಗಳು : ಸ್ತೀಪುರುಷನಪುಂಸಕಭೇದತ್ರಿಕಮಂ 
ಚಿರಂತನ ಪಟ್ಕರ್ಮಂಬೆರಸು ಹಾಸ್ಕ ರತಿ 5ಹಾಸ್ಕರತ್ಮರತಿತ3ಿ ಶೋಕಭಯಜುಗು 
ಪ್ಲಾಭಿಧಾನಷಟ್ಮಷಾಯಮುಮಂ ಕಿಡಿಸಿ (ಶಾಂತಿಪು. ೧೧-೧೧೧ ವ). ಸಂ. ಷಟ್ಕರ್ಮನ್‌] 
ಷಟ್ಕರ್ಮಿ (ನಾ). ಯಜನ, ಯಾಜನ ಮುಂತಾದ ಆರುಕರ್ಮಗಳನ್ನು 
ಆಚರಿಸುವವನು : ಷಟ್ಕರ್ಮಿಗಳಾದ ಬ್ರಾಹ್ಮಣರು ಅಗ್ನಿಹೋತ್ರ ಮುಂತಾದ | 15 
ಪಂಚಮಹಾಯಜ್ಞಗಳನ್ನು ನಡೆಸಿಕೊಂಡು ಬರಬೇಕು (ತುಳುನಾ. ೯೯). ಸಂ. ಷಟ್ಕರ್ಮಿನ್‌] 
ಷಟ್ಯಷಾಯ (ನಾ). [ಜೈನ] ಹಾಸ್ಕ, ರತಿ, ಅರತಿ, ಶೋಕ, ಭಯ ಮತ್ತು 
ಜುಗುಪ್ಸೆ ಎಂಬ ಆರು ಬಗೆಯ ದೋಷಗಳು, - ಕಷಾಯಗಳು : ಚಿರಂತನ" 
ಷಟ್ಕರ್ಮಂಬೆರಸು ಹಾಸ್ಕರತಿ ಔಹಾಸ್ಕರತ್ಕರತಿ3 ಶೋಕಭಯಜುಗುಪ್ಪಾಭಿಧಾನ | 
ಷಟ್ಯಿಷಾಯಮುಮಂ ಕಿಡಿಸಿ (ಶಾಂತಿಪು. ೧೧-೧೧೧ ವ). ([ಸಂ.1 
ಷಟ್ಕೋಣಕುಂಭ (ನಾ). ಆರುಮೂಲೆಗಳುಳ್ಳ ಆಕೃತಿಯ ಕ್ಷೇತ್ರಫಲ : 
ಒಂದೆಸೆಯ ಮೂರು ಅಳತೆಯನೊಂದಿಸು ಹತ್ತುಳಿದ ಮೂರು ದೆಸೆಗಳ ಗಳೆಯಂ ಸಂಧಿಸಿ 
ಕೂಡುತೆ ಗುಣಿಸಲು ಅಂದದಿ ಷಟ್ಕೋಣಕುಂಭ ತಪ್ಪದೆ ಬರ್ಕುಂ (ಕ್ಷೇತ್ರಗ. ೨೩-೧೪). ಸಂ.) 
ಷಟ್ಟಂಡ (ನಾ). [ಜೈನ] ವಿಜಯಾರ್ಧಪರ್ವತದ ಉತ್ತರದಲ್ಲಿ ಗಂಗಾ 
ಹಾಗೂ ಸಿಂಧೂನದಿಗಳಿಂದ ಪ್ರತ್ಶೇಕಿಸಲ್ಬಟ್ಟ ಮೂರು ಭೂಭಾಗಗಳು |25 
ಮತ್ತು ಅದರಂತೆ ಆ ಪರ್ವತದ ದಕ್ಷಿಣದಲ್ಲಿರುವ ಮೂರು ಭೂಭಾಗಗಳು: 
ಹಿಮಶೈಲಾವಧಿಷಟ್ಟಂಡಂ ಮಹೀಮಂಡಳಂ (ಆದಿಪು. ೪-೭೮) ; ಮಹಿಭರತಂ ಷಟ್ಟಂಡಾವಹಂ 
(ಸುಕುಮಾ. ೧-೬೮) ; ಷಟ್ಟಿಂಡಕ್ಷಿತಿನಾಥನಪ್ಪಧಿಕಪುಣ್ಯಂ . . . ಸಾರ್ಗುಮಿನ್ನಾತನಂ | 
(ಚಂದ್ರಪು. ೫-೩೫). [ಸಂ.] | 
ಷಟ್ಟಕ್ರ (ನಾ). [ಯೋಗ] ಶರೀರದ ಒಳಗಿರುವುದೆಂದು ಹೇಳಲಾದ ಹ 
| 


ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ ಮತ್ತು 
ಆಜ್ಞಾ ಎಂಬ ಆರು ಚಕ್ರಗಳು ; ಷಟ್ಕಮಲ : ಷಟ್ಟಕ್ರಸಂಚಾರಿಣೀಂ. .. ಬಾಲಾಂ 
ಸದಾಹಂ ಭಜೇ (ಉದ್ದಟ. ೫-೫೭) ; ಷಟ್ಟಕ್ರಮಧ್ಯದೊಳೊಪ್ಪುವ ಭಾಸುರಪ್ರಣವಂ | 
(ಚೆಬಪು. ೬೧-೪೮). |ಸಂ.] | 
ಷಟ್ಟರಣ (ನಾ). ೧. ಆರುಕಾಲುಗಳುಳ್ಳುದು ; ದುಂಬಿ : ""ಅಳಿ ಷಟ್ಟರಣಂ ಈ 
ಮಧುಪಂ. . . ಭ್ರಮರಂ'' (ವಸ್ತುಕೋ. ೪೩-೨೨) ;ಉರಿವುರಿಯಿಂ ಕರಿಮುರಿಕನಾದುವುನ್ಮದ | ; 
ಪರಭೃತಪಟ್ಟರಣರಾಜಕೀರಕುಲಂಗಳ್‌ (ಪಂಪಭಾ. ೫-೯೦). ೨. ಹೇನು. (ಸಂ. i 
ಷಟ್ತರ್ಕ (ನಾ). ೧. [ತತ್ತ್ವಶಾ] ನ್ಮಾಯ, ವೈಶೇಷಿಕ, ಸಾಂಖ್ಯ, ಯೋಗ. | | 
ವೇದಾಂತ ಮತ್ತು ಪೂರ್ವಮಾಮಾಂಸೆ ಎಂಬ ಆರುಬಗೆಯ ದರ್ಶನಗಳು: | 
ಶಾಬ್ದನೇತೃತೆ ಷಟ್ತರ್ಕ ವಿತರ್ಕಬೇತ್ವತೆ. .. ಏಂ ಚೋದ್ಮಮೆ ವರ್ಧಮಾನಮುನಿಯೊಳ್‌ | 4 | 
(ಚಂದ್ರಪು ೧-೩೧) ;ಕಮಲೋದರನು ಕೈಕೊಂಡನು.... . ವಾದಿಸುವ ಪಟ್ರರ್ಕಗಿರ್ಕದ ಭೇದ | | 
ಕೊಳ್ಳದ ಸಕಲಲೋಕದ ಬೀದಿ ವಿಸಟಂಬರಿವ ವಏಮಲವಿರಾಟರೂಪವನು (ಕುವ್ಕಾಭ. | | 
೬-೬೪). ೨. [ಜೈನ] ಬೌದ್ಧ, ನೈಯಾಯಿಕ, ಸಾಂಖ್ಯ, ಜೈನ, ವೈಶೇಷಿಕ ಮತ್ತು | | 
ಜೈಮಿನೀಯ ಎಂಬ ಆರು ಬಗೆಯ ಆಸ್ತಿಕದರ್ಶನಗಳು ಶ್ರೀಪ್ರಭಾ| ! 
ಚಂದ್ರದೇವಬ್ರತಿ ಷಟ್ತರ್ಕಾಕಳಂಕಂಗೆಣೆಯೆನೆ ನೆಗಟೂ (ಸೌಇಣಇ. ಸಸ. ೭೧೮ -೩೪ : 980). | 
ಷಟ್ತರ್ಕಷಣ್ಮುಖನ ಆರು ಜೈನದರ್ಶನಗಳಲ್ಲಿಯೂ ಪಾರಂಗತನಾದವನು;| ! 


45 


೮೧೮೩ 


ಪಟ್ಟದಿ 


ಒಂದು ಬಿರುದು : ಷಟ್ತರ್ಕಷಣ್ಮುಖರು ಪರಮತತಪತ್ವರಣವನಿರತರು. . . ಶ್ರೀಮತ್‌ 
ಶ್ರೀನನ್ಹಿಪಣ್ಣಿತದೇವರ್ಗ್ಗೆ (ಸೌಇಇ. xx. ೪೬-೨೭ ; 1072). [ಸಂ.) 


ಪಟ್ರಿಂಶತ್ತತ್ವ (ನಾ). [ಶೈವ] ಶೈವಾಗಮದಲ್ಲಿ ಹೇಳಿರುವ ಮೂವತ್ತಾರು 


ತತ್ತ್ವಗಳು ; ೫ ಶಿವ, ಶಕ್ತಿ, ಸದಾಶಿವ, ಈಶ್ವರ, ಶುದ್ಧವಿದ್ಕಾ, ಕಾಲ, 
ಮಾಯಾ, ಕಲಾ, ವಿದ್ಕಾ, ರಾಗ, ನಿಯತಿ, ಪುರುಷ, ಪ್ರಕೃತಿ, ಬುದ್ದಿ, 
ಅಹಂಕಾರ, ಮನಸ್ಸು, ಶ್ರೋತ್ರ, ತ್ವಕ್‌, ಚಕ್ಷು, ಜಿಹ್ವಾ, ಘ್ರಾಣ, ವಾಕ್‌, 
ಪಾಣಿ, ಪಾದ, ಪಾಯು, ಉಪಸ್ಥ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, 
ಆಕಾಶ, ವಾಯು, ವಹ್ನಿ, ಜಲ ಮತ್ತು ಭೂಮಯ : ಷಟ್‌ತ್ರಿಂಶತ್ತತ್ವಂಗಳ್‌ 
ದೇಹವಾಗಿ ಪರಶಿವನದಕ್ಕೆ ದೇಹಿಯಾಗಿಪ್ಪುದಜ್‌ಂದ ತತ್ವಮಯವಾದ ಭಕ್ತನಂಗದಲ್ಲಿ 
ಪ್ರಾಣಮಯವಾದ ಶಿವನಿಪ್ಪನೆಯ್ಮ (ಅದವ. ೧೨-೨೩) ; ವರಷಟ್ರಿಂಶತ್ತತ್ವೋಪರಿಗತನ 
ಸವಿದೆ ಪುಗದ ಶುದ್ದಾತ್ಮನನಕ್ಷರನನನುಪಮನನಭವನನುರುತರಚಿದಖಂಡರೂಪನಂ 


ಜಾನಿಸಿದಂ (ಶಬಶಂ. ೨-೯೩). (ಸಂ.1 


ಷಟ್ರಿಂಶದ್ದುಣ (ನಾ). ೧. [ಜೈನ] ಆಚಾರ್ಯನಲ್ಲಿರಬೇಕಾದ ಹನ್ನೆರಡು 


ತಪಸ್ಸು, ಆರು ಆವಶ್ಶಕಗಳು, ದಶಧರ್ಮಗಳು, ಪಂಚಾಚಾರಗಳು ಮತ್ತು 
ಮೂರು ಗುಪ್ತಿಗಳು ಎಂಬ ಮೂವತ್ತಾರು ಗುಣಗಳು : ಇರೆ ಷಟ್ವಿಂಶ 
ದ್ಲುಣಂಗಳ್‌ ತಮಗಮರ್ದಿರಲಾಚಾರಮಯ್ದುಂ . , . ಚಾರಿತ್ರಸಂಶುದ್ದರೀ ದುಸ್ತರ 
ಸಂಸಾರಾಬ್ದಿಯಿಂದಂ ಪೊಅಮಡಿಸುಗೆ ಸದ್ದರ್ಮರಾಚಾರ್ಯರೆಂದುಂ ( ಸುಕುಮಾ. ೧-೩). 
೨. ಮೂವತ್ತಾರು ಗುಣಗಳನ್ನು ಹೊಂದಿದವನು :ಮುನಿನಾಥಂ ದಶಧರ್ಮಧಾರಿ 


ದೃಢಷಟ್ರಿ೨ಶದ್ದುಣಂ (ಪಂರಾಮಾ. ೧-೨೦). ಸಂ.) 


20| ಷಟ್ಟದ (ನಾ). ೧. ದುಂಬಿ ; ಭೃಂಗ : ಎಲಗಿರ್ದುವು ಷಟ್ಟದಂಗಳುತ್ಕೇಸರಕೋಟ 


ಸಂಕಟಕುಶೇಶಯ!ಕೋ]ಶಕುಟೀರಕಂಗಳೊಳ್‌ (ಪಂಪಭಾ. ೪-೪೭) ; ಕುಸುಮಕ್ಕೆ ಷಟ್ಟದಂ 

೬. ಈಶ್ವರಭಕ್ತಿಗೆ ಭಕ್ತನಾಸೆಮಾಳ್ಪೋರಗೆಯಾಗಿ ಸಂಕಿಲಿಯೊಳಂ ನೆರೆವಾಸೆಯೊಳಿರ್ದ 

ಸೌಂದರಂ (ನಂಬರ. ೧೪ ಸೂಚನೆ). ೨. ಹೇನು : ""ಷಟ್ಪದಂ ಹೇನೆನಿಕ್ಕುಂ'' (ಮಂಗರಾ. 

೪೯-೧೪). ೩. [ಛಂದ] ಆರುಪಾದಗಳುಳ್ಳ ಒಂದು ಪದ್ಮಜಾತಿ ; ಷಟ್ಟದಿ : 

ಮಂಗರಸನತಿ ಖ್ಯಾತಿಯಂ ಪಡೆದ ಸಂಸ್ಟೃತಸೂಪಶಾಸ್ತ್ರದೊಳ್‌ ಪ್ರೀತಿಯಿಂದಲೆವನಿತ 

ತೆಗೆದು ಕನ್ನಡದಿ ವಾರ್ಧಕಮೆಂಬ ಷಟ್ಟದದೊಳು. .. ಓತು ಪೇಳ್ದೆಂ (ಸೂಪಶಾ. ೪ ಪೀಠಿಕೆ). 
(xo. 


ಷಟ್ಟದಾರ್ಥ (ನಾ). [ತರ್ಕಶಾ] ವೈಶೇಷಿಕದರ್ಶನದ ಮೇರೆಗೆ ದ್ರವ್ಯ, ಗುಣ, 


ಕರ್ಮ, ಸಾಮಾನ, ವಿಶೇಷ, ಸಮವಾಯ ಎಂಬ ಪ್ರಪಂಚದ ಆರು ಭಾವ 

ಪದಾರ್ಥಗಳು ಷಡ್ವಿಷಯವೇ ಷಟ್‌ಪದಾರ್ಥಂಗಳು (ಚಿಬಪು. ೬೧-೫೬) ; 

ಸದಾಚಾರ್ಯಸಂಬಂಧದಿಂದ ಷಟ್ಟದಾರ್ಥಗಳ ತತ್ತ್ವಜ್ಞಾನವುಂಟಾಗಿ, ಅಜ್ಞಾನ 

ನಿವೃತ್ತಿಯಾಗಿ, ವೈರಾಗ್ಕದಿಂದ ರಾಗದ್ವೇಷಗಳ ವಿಜಯ ಆಗುವುದು (ಹಿಂದಸಾ. ೧೨೩). 
[ಸಂ.1 


| ಷಟ್ಟದಿ (ನಾ). ೧. ಆರುಕಾಲುಗಳುಳ್ಳುದು : ಕೀಟಗಳು ಷಟ್ಟದಿ - ಸಂಧಿಪದಿಗಳು 


(Arthropoda). ಅಮಗಳ ತರಗತಿ ಷಟ್ಪದಿ (ಓ10%೩೧೦೮೩) (ಕೀಟಬೆ. ೧೫). 
೨. ಹೆಣ್ಣುದುಂಬಿ: ಮದಪಿಕಂ ಮುಟ್ಟದ ತಳಿರೊ ಷಟ್ಟದಿಯೆಜಗದರಲೊ . . . 
ಎನಲೆಸೆವ ಕನ್ನಿಕೆಯ . . . ಸಿಂಗರಿಸವೇಳ್ಳು (ಬಸಪು. ೪-೩೧). ೩. ಹೇನು. ೪. [ಛಂದ] 
ಆರು ಪಾದಗಳುಳ್ಳ ಒಂದು ಪದ್ಮಜಾತಿ ;೪ ಇದು ಶರ, ಕುಸುಮ, ಭೋಗ, 
ಭಾಮಿನಿ, ಪರಿವರ್ಧಿನಿ ಮತ್ತು ವಾರ್ಧಕ ಎಂದು ಆರು ಬಗೆಯಾಗಿದೆ : 
ಮಂದರಧರಗಣಮೊಂದಿರೆ ಕಡೆಯೊಳ್‌ ಕುಂದದೆ ನೆಲಸುಗೆ ಮದನಹರಂ ಇಂದುನಿಭಾನನೆ 
ಮುಂದಣ ತೆಅನೀಯಂದಮೆಯಾಗಲೆ ಷಟ್ಟದಿ ಕೇಳ್‌ (ಛಂದೋಂಬು. ೫-೨೫೯) ; 
ತ್ರಿವಶಶತಷಟ್‌ಶತ ತ್ರಿವಿಂಶತಿವಿದಿತಸಂಖ್ಯಾಯುಕ್ತದಿಂ ಷಟ್‌ಪದಿಗಳೆಂಟಾಶ್ವಾಸದಿಂದ 
ಜುವತ್ತುಸಂಧಿಗಳಿಂ . . . ಒಪ್ಪಿದುದು ಬಸವಪುರಾಣವೀಶ್ವರಗಣಕಥನವಾಗಿ 
೨,೪ : ನಿರುತಮಂಜುಳಶಬ್ದದಿಂದೆ ಕಿವಿಗಿಂಪಾಗಿ ಚರಿಸುವ 
ಸುಲಲಿತಷಟ್ಟದಿಗಳೆಡೆವಿಡದೆ ರುೋಂಕರಿಸದಿರ್ಪವ' ನೆರೆದ 
ವಿದೃತ್ಸಭಾನೀರೇರುಹಾಕರದೊಳು (ಜೈಮಿಭಾ. ೧-೧೨): 


(ಬಸಪ್ಪ. ೬ರ್ಣ೯೧ಣ). 
ಬಂದು 
(ಸಂ. ಷಟ್ಟದೀ। 


ಷಟ್ಪ್ರಜ್ಞ 


ಷಟ್ಟ್ರಜ್ಞ (ನಾ). ಧರ್ಮ ಅರ್ಥ ಕಾಮ ಮೋಕ್ತಗಳೆಂಬ ನಾಲ್ಕು ಪುರುಷಾರ್ಥ 
ಗಳನ್ನೂ ಲೋಕವ್ಯವಹಾರ ಹಾಗೂ ತತ್ವಾರ್ಥಗಳನ್ನೂ ಚೆನ್ನಾಗಿ ತಿಳಿದವನು: 
ಚಾಟುಶ್ಲೋಕಗಳಲ್ಲಿಯೂ ದೇವತಾಸ್ತುತಿಗಳಲ್ಲಿಯೂ . . . ಇವುಗಳನ್ನು ಬರೆದವರು 
ಷಟ್ಟ್ರಜ್ಞರು (ಧ್ವನ್ಮಾಲೋ. ೨೨೯). 

ಷಟ್ಟ್ರತ್ಯಯ (ನಾ). ವಣ: ತಿಗಳ ಸಂಖ್ಯೆ, ಪಾದಪ್ರಸ್ತಾರ 
ಮೊದಲಾದುವುಗಳನ್ನು ಕಂಡುಹಿಡಿಯಲು ವಿಧಿಸಲಾದ ಪ್ರಸ್ತಾರ, ನಷ್ಟ, 
ಉದ್ದಿಷ್ಟ, ಏಕದ್ವ್ಯಾದಿಲಗಕ್ತಿಯಾ, ಸಂಖ್ಕಾನ ಮತ್ತು ಅಧ್ವಯೋಗ ಎಂಬ 
ಆರು ಕ್ರಮಗಳು; ೫ ಅವುಗಳ ವಿವರ ಈ ರೀತಿ ಇದೆ : ಪ್ರಸ್ತಾರ -ಇಪ್ಪತ್ತಾರು 
ಛಂದಸ್ಸುಗಳಲ್ಲಿ ಯಾವ ಯಾವ ಛಂದಸ್ಸಿನಲ್ಲಿ ಎಷ್ಟೆಷ್ಟು ವೃತ್ತಗಳಿವೆ, 
ಅವುಗಳ ಲಕ್ಷಣವೇನು ಎಂಬುದನ್ನೂ, ನಷ್ಟ - ಒಂದು ಛಂದಸ್ಸಿನಲ್ಲಿ 
ಒಂದು ವೃತ್ತದ ಲಕ್ಷಣವು ಗೊತ್ತಿಲ್ಲದಿದ್ದರೆ ಕಂಡುಹಿಡಿಯಲೂ, ಉದ್ದಿಷ್ಟ- 
ಒಂದು ವೃತ್ತವನ್ನು ಕೊಟ್ಟು ಇದು ಯಾವ ಛಂದಸ್ಸಿನ ಎಷ್ಟನೆಯ ವೃತ್ತ 
ಎಂಬುದನ್ನೂ ತಿಳಿಯಲು ಸಹಾಯ ಮಾಡುತ್ತವೆ. ಅಲ್ಲದೆ ಏಕಾದ್ದಾದಿಲ 
ಗಕ್ರಿಯೆ - ಯಾವುದಾದರೂ ಒಂದು ಛಂದಸ್ಸಿನಲ್ಲಿ ಒಂದು ಲಘು ಅಥವಾ 
ಗುರುವಿರುವ ವೃತ್ತಗಳೆಷ್ಟಿವೆ, ಎರಡು ಲಘು ಅಥವಾ ಗುರುಗಳಿರುವ 
ವೃತ್ತಗಳೆಷ್ಟಿವೆ ಎಂಬ ವಿವರವನ್ನೂ, ಸಂಖ್ಕಾನ-ಒಂದು ಛಂದಸ್ಸಿನಲ್ಲಿ 
ಎಷ್ಟು ವೃತ್ತಗಳಿವೆ ಎಂಬುದನ್ನೂ, ಅಧ್ವಯೋಗ - ಆಯಾ ಛಂದಸ್ಸಿನ 
ಪ್ರಸ್ತಾರವನ್ನು ಹಾಕಲು ಎಷ್ಟು ಉದ್ದಗಲ ಸ್ತಳ ಬೇಕೆಂಬುದನ್ನೂ ತಿಳಿಸುತ್ತವೆ: 
ಇಲ್ಲಿಂ ಷಟ್ಪೃತ್ಮಯಮಂ ಚೆಲ್ಪಾಗೆ ಪೇಟ್ಟೆಂ (ಛಂದೋಂಬು. ೬-೨೬೦). ([ಸಂ.) 

ಷಟ್ಟ್ರಾಸ (ನಾ). [ಛಂದ] ಸಿಂಹ, ಗಜ, ವೃಷಭ, ಅಜ, ಶರಭ ಮತ್ತು ಹಯ 
ಎಂಬ ದ್ವಿತೀಯಾಕ್ಷರಪ್ರಾಸವಿರುವ ಆರು ಬಗೆಯ ಪ್ರಾಸಗಳು : ನಿಜದಿಂ 
ಬಂದೂಡೆ ಗಜದೀರ್ಥಂ ಬಿಂದು ವೃಷಭ ಬೆಂಜನ ಶರಭಂ ಅಜನು ವಿಸರ್ಗಂ 
ಹಯಮಂಬುಜಮುಖಿ ದಡ್ಡಕ್ಕರಂಗಳಿವು ಷಟ್ಟಾಸಂ (ಛಂದೋಂಬು. ೧-೪೬ ಅಡಿಟಿ). 

1ಸಂ.1 

ಷಟ್ಕಾಸ್ತ್ರ (ನಾ). ತರ್ಕ, ವೇದಾಂತ, ಮಾಮಾಂಸೆ, ವ್ಯಾಕರಣ, ಜ್ಕೋತಿಷ 
ಮತ್ತು ಧರ್ಮಶಾಸ್ತ್ರ ಎಂಬ ಆರು ಪ್ರಕಾರದ ಶಾಸ್ತ್ರಗಳು : ಚತುರ್ವೇದ - 
ಷಟ್‌ಶಾಸ್ತ್ರ -ನಾಟಕಾಂತಸಾಹಿತ್ಮ . . . ಹೀಗೆ ಎಲ್ಲವುದರಲ್ಲಿಯೂ ಶಿಷ್ಮಾದಿಚ್ಛೇತ್‌ 
ಪರಾಜಿತಂ ಎನ್ನುವ ಮಟ್ಟಿಗೆ ಗಣಪತಿಯಾಗ ಪರಿಣತನಾಗಿದ್ದ (ಹೊಸಕ್ತಿ. ೩೭). [ಸಂ.) 

ಷಟ್ಟಮಾಧಿ (ನಾ). ೧. [ಯೋಗ] (ಉಪರತಿಗೆ ಅನುಸಾರಿಯಾದ) 
ದೃಶ್ಕಾನುವಿದ್ದ, ಶಬ್ದಾನುವಿದ್ದ, ನಿರ್ವಿಕಲ್ಪ ಎಂಬ ಬಾಹ್ಮಾಭ್ಯಂತರ 
ಬೇದದಿಂದ ಆಗುವ ಆರು ಬಗೆಯ ಸಮಾಧಿಗಳು : ಉಪರತಿಗನುಸಾರಿಗಳಾದ 
ದೃಶ್ಮಾನುವೇದ ಶಬ್ದಾನುವೇದ ನಿರ್ವಿಕಲ್ಪವೆಂಬವೇ ಬಾಹ್ಮಾಭ್ಕಂತರಭೇದದಿಂ 
ಷಟ್ಟಮಾಧಿಗಳು (ಎವೇಕ. ೫೨). ೨. ವೃಷ್ಟಿ, ನಿಶ್ಚಿತ, ವಿಲಕ್ಷಣ, ನಿರ್ವಿಷಯ, 
ಸಮಷ್ಟಿ ಮತ್ತು ಪೂರ್ಣ ಎಂಬ ಆರುಬಗೆಯ ಸಮಾಧಿಗಳು : ಕಂದ ಕೇಳ್ಳೆ 
ಷಟ್ಸಮಾಧಿಯನೊಂದಿರಲಿ ವಾಚಿಸಲಿ ಕೇಳಲಿ ಸಂಧಿಸಲಿ ಶ್ರದ್ಧೆಯನು ಕರ್ಮದ ತೊಡರ 
ಬಿಡಿಸುವುದು (ಗಗತಾ. ೧೭-೫೩). 1]ಸಂ.1 


1ಸಂ.! 


೮೧೮೪ 


5 


25 


ಷಟ್ಸಮ್ಮಾರ್ಜನೆ (ನಾ). ಹಸುವಿನ ಹಾಲು, ಮೊಸರು, ತುಪ್ಪ ಮತ್ತು |. 


ಗೋರೋಚನ, ಗೋಮಯ, ಗೋಮೂತ್ರಗಳಿಂದ ಮಾಡುವ ಆರು ಬಗೆಯ 
ಶುದ್ಧೀಕರಣ : ಗೋಮಯಂ ಗೋರೋಚನಂ ದಧಿ ಕ್ಷೀರ ಫೃತ ಗೋಮೂತ್ರದಿಂದ 


ಷಟ್ಸಮ್ಮಾರ್ಜನೆಯನೆಸಗುವಾ ಮಹೇಶ್ವರರು ಬಭಸಿತಾಂಗರಾಗಲ್ಪೇಹುದು 
(ವೀಶೈಪು. ೭-೫-೧೬). (ಸಂ. ಷಟ್ಸಮ್ಮಾರ್ಜನ]। 
ಷಟ್ಸಾಧನೆ (ನಾ). ಆರು ಬಗೆಯ ಸಾಧನೆಗಳು : ಸತ್ಕರ್ಮೋಪದೇಶವನಲುಹಿ 


ಸ್ವರ್ಗಮರ್ತ್ಯದಲ್ಲಿ ಸುಖವೀವ ಗುರುಗಳು ನೂಲಾಲು ವಿಚಾರಮುಖದಿಂದ ಷಟ್ಸಾಧನೆ 
ಯನಜುಹುವ ಗುರುಗಳು ನೂಯಾಜು (ಸಿದ್ದವ. ಕ. ೨೩೧-೭೫೪). (ಸಂ. ಷಟ್ಸಾಧನಾ। 

ಷಟ್ಸ್ಣಲ, ಷಟ್ಸ್ಮಳ (ನಾ). [ವೀಶೈ] (ಅಧ್ಕಾತ್ಮಸಾಧಕನು ಏರಬೇಕಾದ) 
ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ ಮತ್ತು ಐಕ್ಕ ಎಂಬ 


ಷಡಂಗ 


ಮೋಕ್ಷಸಾಧನೆಯ ಆರು ಹಂತಗಳು :ಆ ಜಂಗಮವನಣಿವಲ್ಲಿ ಷಟ್ಸಲಸಂಬಂಧ 
ವಾಯಿತ್ತು (ಮದೇವ. ೨೭೭-೨೯) ; ಷಟ್ಟಿಲವದೆಂತುಟದು ಸದಾದಿಯದೆಂತು ಕರುಣಿಸು 
(ಮನೋಎ. ೨-೪೧). ಷಟ್ಟುಳೆ: "ಷಟ್ಟಳಸಿದ್ದಾಂತ' ಪರಾ. (ಸಂ. 

ಷಟ್ಸ್ಮಲಬ್ರಹ್ಮ (ನಾ). [ವೀಶೈ ]ಲಿಂಗಾಂಗಸಾಮರಸ್ಕ ; ಷಟ್ಟಲಾನುಷ್ಠಾನದಿಂಬ 
ಪಡೆಯುವ ಪರಮಾತ್ಮ : ಷಟ್ಟಲಬ್ರಹ್ಮವನಟ್‌ದಾತನೇ ಶರಣ ಆತನೇ ಲಿಂಗೈಕ್ಕ 
ಇಂತೀ ಷಟ್ಟಲಬ್ರಹ್ಮವೆಂಬುದು ಅಪ್ರಮಾಣ ಅಗೋಚರ ಅನಿರ್ವಾಚ, 
(ಚನ್ನವ. 5. ೧೬೧-೮೬೮) ; ಇದೆ ಷಟ್ಟ ಎಲಿಬ್ರಹ್ಮವಿದೆ ಸಚ್ಚಿದಾನಂದವಿದೆ ನಿತ್ಯಪರಿಪೂರ್ಣ 
ವಟ್‌ವುದು (ಮನೋವಿ. ೨-೪೧). [೫೦. ಷಟ್ಸಲಬ್ರಹ್ಮನ್‌) 

ಷಟ್ಟಲಬ್ರಹ್ಮಿ (ನಾ). [ವೀಶೈ] ಲಿಂಗಾಂಗಸಾಮರಸ್ಮವನ್ನು ಹೊಂದಿದ 
ಶಿವಯೋಗಿ ; ಷಟ್ಟಲಸಿದ್ದಾಂತವನ್ನು ತಿಳಿದುಕೊಂಡಿರುವವನು 
ಘಟಭೇದವಲೌತು ಆತ್ಮದ ಸುಖದು:ಖವನಬ್‌ತು ಭಕ್ತಿಗೆ ಸತ್ಯ ವಿರಕ್ತಿಗೆ ಮಲತ್ರಯದೂರ 
ಸರ್ವಜೀವಕ್ಕೆ ದಯ ಹೆಚ್ಚುಕುಂದಿಲ್ಲದೆ ನಿಶ್ಚಯವಾಗಿ ನಿಂದ ನಿಶ್ಚಿತಾಂಗನೇ ಷಟ್ಸ್ಮಲಬ್ರಹ್ಮಿ 
ಸರ್ವಸ್ಮಲಭರಿತ ಸರ್ವಾಂಗಲಿಂಗಿ (ಮೋಳಿಮಾ. ೧೧೯-೪೬೬) ; ಷಟ್ಟುಲಬ್ರಹ್ಮಿಗಳೆ 
ಪಾವನಗೃಹಗಳಿಂದೆ . . . ಮಾದೇವನರಮನೆ ಬೆಡಂಗಾಗಿ ಮೆಜ್‌ದುದು 
(ಭಾವಚಂ. ೧-೨೯). (ಸಂ. ಷಟ್ಟಲಬ್ರಹ್ಮಿನ್‌] 

ಷಟ್ಸ್ಮ್ಯಲಸಿದ್ಧಾಂತ, ಷಟ್ಟಳಸಿದ್ದಾಂತ (ನಾ). [ವೀಶೈ] ಷಟ್ಟಲಗಳೆಂದ 
ಆತ್ಮಸಾಧನೆಯನ್ನು ಮಾಡಬಹುದೆಂಬ ತತ್ವ : ಶಿವಶರಣರ ತತ್ವಸಿದ್ದಾಂತಕ್ಕೆ 
ಶಕ್ತಿವಿಶಿಷ್ಟಾದ್ವೈತ, ಷಟ್ಟಲಸಿದ್ದಾಂತ, ಭೇದಾಭೇದ ಇವೇ ಮೊದಲಾದ ಹೆಸರುಗಳಿವೆ 
(ಭಾರದ. ೩೦೮). ಷಟ್ಟಳೆಸಿದ್ದಾಂತ : ಷಟ್‌ಸ್ಮಳೆಸಿದ್ದಾಂತದ ಬಗೆಗೆ ತನ್ನ ಅನುಭವ 
ಗಳನ್ನು ಹೇಳುವಾಗೆಲ್ಲ . . . ಶಿವಶರಣರನ್ನು ಮನಸಾರೆ ಹೊಗಳಿದ್ದಾರೆ 
(ಶರೀಫ. ೭೦ ಕವಿಕಾವ್ಶಪರಿಚಯ). ಸಂ.) 

ಷಟ್ಟುಳ "ಷಟ್ಟಲ' ನೋ. 

ಷಟ್ಸ್ನಳಸಿದ್ಧಾಂತ "ಷಟ್ಟಿಲಸಿದ್ದಾಂತ' ನೋ. 

ಷಡಂಗ (ನಾ). ೧. ಚತುರಂಗಬಲ, ದಿವಿಜಸೈನ್ಮ ಮತ್ತು ಖೇಚರಸೈನ್ಮ ಎಂಬ 
ಆರು ಬಗೆಯ ಸೇನಾಬಲ :ಕರಿರಥತುರಗ ಪದಾತಿವಿದ್ಮಾದೇವ ಪರವೃತನೆಯ್ದಿದನಾಗ 
ಕರಮೆಸೆದುದು ಷಡಂಗದಿ ಕೂಡಿ ಚಕ್ರೇಶ್ವರನೆಯ್ತಪ್ಪ ಮಾಳ್ಕೆಯೊಳು (ಅನಂಚ. ೮-೬೦). 
೨. ಶಿಕ್ಪಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು ಮತ್ತು ಜ್ಕೋತಿಷವೆಂಬ 
ಆರು ವೇದಾಂಗಗಳು ಅಥವಾ ಉಪವೇದಗಳು : ವಿತತಮಂತ್ರಾಖ್ಕಾನ ವೇದಸ್ಥೃತಿ 
ಪುರಾಣ ಷಡಂಗವಿಂದ್ರನ ಸುತನ ದೆಸೆಯುಚ್ಚಾಟನ ಸ್ತಂಭಾದಿ ವಿದ್ಮಗಳು ಕ್ಲಿತಿಪ ಕೇಳ್ಕೆ 
ಕರ್ಣನತ್ತಲು (ಕುವ್ಮಾಕ. ೨೨-೫) ; ಆ ವೇದಕ್ಕೆ . . . ಕ್ರಮದಿಂ ಛಂದಸ್ಸು ಕಲ್ಪ ವ್ಯಾಕರಣ 
ಶಿಕ್ಷೆ ಜ್ಯೋತಿಷ ನಿರುಕ್ತಗಳೆಂಬವೇ ಷಡಂಗಗಳು (ಎವೇಕ. ೪). ೩, ಹಸುವಿನಿಂದ 
ದೊರೆಯುವ ಗೋಮೂತ್ರ, ಗೋಮಯ, ಹಾಲು, ಮೊಸರು, ತುಪ್ಪ 
ಮತ್ತು ಗೋರೋಚನ ಎಂಬ ಆರು ಬಗೆಯ ದ್ರವ್ಯಗಳು. ೪. [ಸಂಗೀತ] 
ಅನುದ್ರುತ, ದ್ರುತ, ಲಘು, ಗುರು, ಪ್ಲುತ ಮತ್ತು ಕಾಕಪಾದ ಎಂಬ ತಾಳದ 
ಆರು ಅವಯವಗಳು : ತಾಳಕ್ಕೆ ಬರುವ ಅವಯವಗಳಿಗೆ ಅಂಗಗಳು ಎಂದು ಹೆಸರು. 
ಇವುಗಳ ಸಂಖ್ಯೆ ಆರು. . . ಅನುದ್ರುತ, ದ್ರುತ, ಲಘು, ಗುರು, ಪ್ಲುತ ಮತ್ತು ಕಾಕಪಾದ 
ಇವೇ ಷಡಂಗಗಳು (ಸಂಗೀಚಂ. ೫೪). ೫. [ವೀಶೈ] ನೆಲ, ಜಲ, ಬೆಂಕಿ, ಗಾಳಿ, 
ಆಕಾಶ ಮತ್ತು ಆತ್ಮ ಎಂಬ ಆರು ಅಂಗಗಳು : ಆತ್ಮಗೂಡಿ ಪಂಚಭೂತಂಗಳನೆ 
ಪಡಂಗ!ಪಾಠಾಂ. ಷಡ್ವಿಧ ಅಂಗ]ವೆಂದೆನಿಸಿ (ಮಹಾದೇ. ಬ. ೧೦೩-೨೩೫) ; ಪೃಥ್ವಿ ಅಪ್ಪು ತೇಜ 
ವಾಯು ಆಕಾಶ ಆತ್ಮರೆಂಬ ಷಡಂಗಂಗಳಂ . . . ಪರಿವಿಡಿದು (ವಿವೇಕ. ೧೧೦). ಓವ 
ಷಟ್ಟಲ : ಭಕ್ತ, ಮಾಹೇಶ್ವರ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಕರೆಂಬ ಷಡಂಗಗಳಲ್ಲಿ 
. . . ಷಡ್ಚೃಹ್ಮಂಗಳನೇಕೀಕರಿಸಿ ವೊಂದೆಯಾಗಿಪ್ಪ ಗುರುವೆ ( ಮನೋಎ. ೯-೨೩ ಟೀಕು). 
೭. ಓಂ ನಮಃಶಿವಾಯ ಎಂಬ ಆರು ಅಕ್ಬರಗಳುಳ್ಳ ಮಂತ್ರ: ಯೋಜಿಸಲು 

ು೦ತ್ರಂಗಳಿಗೆ ಮಿಗೆ ರಾಜಮಂತ್ರವಿದೆಂದೆನಿಸಿ ವಿಭ್ರಾಜಿಸುವದೀ ಮಂತ್ರವಿದಕೆ 

ಷಡಂಗವೆನಲಿಹುದು (ಬಸಪು ೩-೬೮). ೮. [ಚಿತ್ರಶಾ] ರೂಪಭೇದ, ಪ್ರಮಾಣ, 
ಭಾವ, ಲಾವಣ್ಮಯೋಜನ, ಸಾದೃಶ್ಯ ಮತ್ತು ವರ್ಣಿಕಾಭಂಗ ಎಂಬ ಆರು 


ಷಡಂಗಬಲ 


ಲಕ್ಷಣಗಳು : ಭಾರತೀಯರಿಗೆ ತಂತ್ರಜ್ಞಾನವಿದ್ದಿತೇ ಇಲ್ಲವೇ ಎನ್ನುವುದಕ್ಕೆ ಷಡಂಗ 
ಲಕ್ಷಣಗಳು ಉತ್ತರಿಸಬಲ್ಲವು (ಭಾರದ. ೫೮೦). (ಸಂ. 

ಷಡಂಗಬಲ (ನಾ). ಎ ಷಡಂಗ ೧ :ಎಡೆನೆಚೆಯದು ಭುವನತಳಂ ನಡೆವ ಚತುರ್ಬಲಕೆ 
ದಿವಿಜಖೇಚರಸೈನ್ಮಕ್ಕೆಡೆನೆೆಯದು ಗಗನಮುಮೆನೆ ಷಡಂಗಬಲಮಿಂತು ತಳರೆ 
ತಳರ್ದಂ ಭರತಂ (ಆದಿಪು, ೧೧-೩೪). ([ಸಂ.) 

ಷಡಂಗಸೇನೆ (ನಾ). ಎ ಷಡಂಗ ೧ : ಷಚಂಗಸೇನಾವಿರಾಜಮಾನನುಂ ಸಪ್ತಾಂಗ 
ಸಂಪತ್ಸಮೇತನುಂ . . . ಆಗಿ (ಚಂದ್ರಪು ೭-೩೫ ವ). [ಸಂ. ಷಡಂಗಸೇನಾ। 

ಷಡಂಗಿ (ನಾ). ಆರುವೇದಾಂಗಗಳನ್ನು ತಿಳದವನು ; ಷಡಂಗಗಳನ್ನು 
ಅರಿತವನು : ಮಾಧವಭಟ್ಟರ ತನೆ(ನ)ಯಂ ಬಸವೆ(ವ)ಯ ಷಡಂಗಿ ಸಂಗತಚರಿತಂ 

(ಸಂ. ಷಡಂಗಿನ್‌) 

ಷಡಂಪಭ್ರಿ (ನಾ). ಆರುಕಾಲುಗಳುಳ್ಳುದು ; ದುಂಬಿ : ಹಂಸನಿಲ್ಲದ ಸರಸಿ 
ಬಲುವಿದ್ವಾಂಸಗಿಲ್ಲದ ಸಭೆ ಷಡಂಪ್ರಿಗೆ ಮಾಸಲೆನಿಸದ ಕಮಲ... ಪೀತಸುವಾಸವಿಲ್ಲದ 
ತೊಡುಗೆಯಂತಾವಾಸ ನೆರೆಯದು ಮಕ್ಕಳಿಲ್ಲದೆ ಭೂಪದಶರಥಗೆ (ಕೌಶಿರಾ. ೧-೨೮). 

[ಸಂ.) 

ಷಡಂತರಂಗತಪ (ನಾ). [ಜೈನ] ಸ್ರಾಯಶ್ಚಿತ್ತ, 
ಸ್ವಾಧ್ಮಾಯ, ವೃತ್ಸರ್ಗ ಮತ್ತು ಧ್ಯಾನ ಎಂಬ ಅರು ಬಗೆಯ] 
ಅಂತರಂಗತಪಸ್ಸುಗಳು : ಅನಶನಾವಮೋಗರ್ಯಾದಿ ಪಡ್ವಿಧಬಾಹ್ಮತಪಮುಂ | 
ಪ್ರಾಯಶ್ಚಿತ್ತವಿನಯಾದಿ ಷಡಂತರಂಗತಪಮುಂ . . . ತನ್ನೊಳುಂ ಅತವ 
(ಪುಷ್ಪಪು. ೪-೧೬ ವು. "ಅಭ್ಯಂತರತಪಸ್ಸು' ಪರಾ. (10. 

ಷಡಕಿ "ಸಡಕು' ನೋ. 

ಷಡಕ್ಷರ (ನಾ). ೧. ಆರುಅಕ್ಷರಗಳು : ಇಂತೀ ಷಡ್ಡಾತುವೆ ಷಡಕ್ಷರಮಯವಾಗಿ ಅವೆ 
ಲಿಂಗಂಗಳಾಗಿ (ಚನ್ನವ. ಕ. ೧೬೧-೩೫೮). "ಷಡಕ್ಷರಮಂತ್ರ' ಪರಾ. ೨. ಶಿವ. 
೩. = ಷಡಕ್ಷರಿ ೨ : ಚಿತ್ತಂಬಿಡಿದಪ್ಪುದೀ ಕೃತಿ ಷಡಕ್ಸರದೇವಕೃತಂ (ರಾಜಶೇ. ೧-೮೪). 

[ಸಂ.] 

ಷಡಕ್ಟರಮಂತ್ರ (ನಾ). ಓಂ ನಮಃಶಿವಾಯ ಎಂಬ ಆರುಅಕ್ಬರಗಳುಳ್ಳಮಂತ್ರ: 
ವೀರಶೈವರ ಉಪಾಸನಾಮಂತ್ರವೆಂದರೆ ಷಡಕ್ಟರಮಂತ್ರವು (ಶಿವಾಸೂ. ೧೧೩). [ಸಂ.] 

ಪಡಕ್ಷರಿ (ನಾ). ೧. ಎ ಷಡಕ್ಸರಮಂತ್ರ : ವದನದಲ್ಲಿ ಷಡಕ್ಷರಿಯ ಬರೆಯಯ್ಮಾ 
(ಬಸವ. ೪೯೯) ; ಏಕಾಕ್ಷರಿ . . . ಪಂಚಾಕ್ಷರಿ, ಷಡಕ್ಷರಿ ಮುಂತಪ್ಪ 
ಪ್ರಸಿದ್ದಮಂತ್ರಂಗಳೊಳವಲ್ತೆ (ರಾಮಾಶ್ವ. ೧೬-೨). ೨. ರಾಜಶೇಖರವಿಳಾಸ 
ಮೊದಲಾದ ಚಂಪೂಕಾವ್ಯ್ಮಗಳನ್ನು ಬರೆದ ಒಬ್ಬ ಕನ್ನಡಕವಿಯ ಹೆಸರು : 
ಆಖಿಳಕಾವ್ಕಕಳಾವಿದರೊಲ್ಲು ಕೇಳ್ದು ಮಚ್ಚದೆ ನುತಿಗೆಯ್ಯದಿರ್ಪರೆ ಷಡಕ್ಷರಿ ದೇವಕೃತ 
ವ್ರಬಂಧಮಂ (ರಾಜಶೇ ೧೪-೧೭೮) ; ಜೇಂಗೊಡದಂತೆ ರೋಂಕರಿಪ ತುಂಬಿಗಳಿಂಚರದಂತೆ 
. . . ಚಿತ್ತಂಗೊಳಲಾರ್ಪುದೀ ಕೃತಿ ಷಡಕ್ಸರಿದೇವಕೃತಂ ರಸಜ್ಞರಾ (ಶಬಶಂ. ೧-೨೭). 

(ಹೆಂ. ಷಡಕ್ಟರೀ) 

ಷಡಧ್ಯ (ನಾ). [ವೀಶೈ] ಮಂತ್ರ, ಪದ, ವರ್ಣ, ಭುವನ, ತತ್ತ್ವ ಮತ್ತು ಕಲಾ 
ಎಂಬ ಆರು ಮಾರ್ಗಗಳು : ಜಯ ಷಡಧೃವಿಶುದ್ದ ಜಯ ಷಟ್ಟಲಬ್ರಹ್ಮ ಜಯ 
ಸಚ್ಚಿದಾನಂದ ಜನ್ಮದೂರ (ಮನೋವಿ. ೯-೨೩) ; ಷಡಧ್ವವೆಂದಾವಾವವೆನಲು ನಿರ್ಮಳನೇ 

ತತ್ವಾಧ್ವ  ಭುವನಾಧ್ವ ವರ್ಣಾಧ್ವಂ ಪದಾದ್ವವಿವಯಾವೊಳಗೆ 
ಮಂತ್ರಾಧ್ವಂಗಳೆಂದಾಲು ಪರಿ (ವೀಶೈಪು. ೬-೪-೧೨).  [ಸಂ.] 

ಷಡಭಿಜ್ಞ (ನಾ). [ಬೌದ್ದ] ದಿವ್ಯದೃಷ್ಟಿ, ದಿವೃಶ್ರುತಿ, ಪೂರ್ವಾನುಸ್ಥೃತಿ, 
ಪರೇಂಗಿತಜ್ಞಾನ, ಪರೋಕ್ಸವಿಷಯಜ್ಞಾನ, ಗಗನಗಮನಾದಿವಿದ್ಕಾಬುದ್ದಿ 
ಎಂಬ ಆರು ಶಾಸ್ತ್ರಗಳನ್ನು ತಿಳಿದವನು ; ಬುದ್ಧ ; "ಬುದ್ಧಂ ಸಮಂತಭದ್ರಂ | 
ಸಿದ್ದಾರ್ಥಂ ಮುನಿ ತಥಾಗತಂ ಷಡಭಿಜ್ಞಂ'' (ವಸ್ತುಕೋ. ೨-೧೦) ; ಷಡಭಿಜಂ ಕ್ಷಣಿಕಂ 
ಬಜ ಇತ್ಮನೆನಿಪಂ ನೈಯಾಯಿಕಂ . . . ನಡೆವಂ ಕಾಪಿಳವೃತ್ತಿಯಂ ಬಿಡದೆ ಸಾಂಖ್ಯಂ 
ನೋಟ್ಟೊಡೆಂದೊಲ್ಲದೊಳ್ಳೆಡರ್ವನ್ನಂ ಶ್ರುತಕೀರ್ತಿದೇವನೊಳ್‌ ನಿಂದಳ್‌ ವಾಣಿ 

[ಸಂ.) 


(ಎಇ, ೪೫-೪೨; 1112). 


ಕಲಾಧ್ವ 


(ಚಂದ್ರಪು. ೧-೨೫). 


೮೧೮೫ 


ವಿನಯ, ವೈಯ್ಯ್ಕಾಪೃತ್ಯ, [15 


ಪಡಿಂದ್ರಿಯ 


ಷಡಯನ (ನಾ). ಎ ಷಟ್ಟರಣ ೧ : ಷಡಯನಕುಲದಂತಿರೆ ಕರ್ಪಿಡಿದೊಪ್ಪುವುದರ್ಹ 
ನಿನ್ನ ಪದಪಂಕರುಹಕ್ಕೊಡನೆಜಗಿದಮರಸಮಿತಿಯ ಬೆಡಂಗುವೆತ್ತಳಕಪಂಕ್ತಿ 
(ಜಿನಾಲೆ. ೩೨); ಒಡವೆಳೆದು ಸುರರೊಳಿದಚೊಳ್‌ ನುಡಿವುದು ಶುಕಸಮಿತಿ 
ದೇವಭಾಷೆಯನೆ ತೊದಳ್ಗೆಡೆಗುಡದೆ ಪಾಡುವುದು ಸಲೆ ಷಡಯನತತಿ ದೇವಗಾನಮನೆ 
ನುಣ್ಣನಿಯಿಂ (ಚಂದ್ರಪು ೧೨-೯೭). [ಸಂ.) 
ಷಡರಿ (ನಾ). ಮನುಷ್ಯನ ಏಳಿಗೆಗೆ ಅಡ್ಡಿ ಬರುವ ಕಾಮ, ಕ್ರೋಧ, ಲೋಭ, 
ಮೋಹ, ಮದ ಮತ್ತು ಮತ್ಸರಗಳೆಂಬ ಆರು ಶತ್ರುಗಳು :ಕರಣವಿಷಯಕ್ಕಿಂಬು 
ಗೊಡದಚ್ಚರಿಯ ಭಾಷೆ ಷಡರಿಗಳಂ ಪರಿಹರಿಪ ಭಾಷೆ (ಬಸಪು ೬-೬). "ಅರಿಷಡ್ವರ್ಗ' 
ಪರಾ. (ಸಂ. 
10| ಷಡಾಧಾರ (ನಾ). €. ದೇಹದಲ್ಲಿರುವ ಷಟ್ಟಕ್ರಗಳೆ ಸ್ಥಾನ :ಆಧಾರ ಒಂದಲ್ಲದೆ 
ಷಡಾಧಾರವಿಲ್ಲವೆಂದೆ ಒಂದು ಬೀಜದಲ್ಲಾದ ವೃಕ್ಷದ ಹಣ್ಣಿನ ರುಚಿಗೆ ನಾನಾಫಲದ 
ರಸದ ರುಚಿಯುಂಟೇ (ಮೋಳಿಮಾ. ೧-೧) ; ಈ ಷಡಕ್ಷರಿಯೆ ಮುಖ ಭುಜಯುಗ ದೇಹ 
ಮಧ್ಯ ಪದದ್ವಯ ಷಡಾಧಾರಂಗಳಲ್ಲಿ ಸಂಬಂಧವಾಗಿರ್ಪ ಕಾರಣ (ಉದ್ಭವಾ. ೬-೫). 
೨. ಷಟ್ಟಕ್ರ : ಆಧಾರ ಸ್ವಾಧಿಷ್ಠಾನ ಮಣಿಪೂರಕ . .. ಆಜ್ಞೆ ಎಂಬ ಷಡಾಧಾರ ಬಳಿ 
ಎಡಿದು ನೆತ್ತಿಯಿಂದುತ್ತರಕ್ಕೆ ಉಚ್ಚಳಿಸಿ ಹಾಯ್ದು ನಡುನೆತ್ತಿ ತೂತಾದರೂ 
!ಸಂ.] 
ಷಡಾಧಾರಚಕ್ರ (ನಾ). ವ ಷಟ್ಟಕ್ರ : ಶರೀರದಲ್ಲಿ ಷಡಾಧಾರಚಕ್ರವಂಟೆಂಬ 
ಚೆಡೆಗಡಿಗೆದಲೆಯ ಬಿಡುಗುರುಳಣ್ಣಗಳು ಕೇಳಿರೋ (ಮೋಳಮಾ. ೮೪-೩೬೪) ; ಅಂತಪ್ಪ 
ಅಸಾಧ್ಯವಾದ ಪರಬ್ರಹ್ಮವ ಷಡಾಧಾರಚಕ್ರದಲ್ಲಿ ಷಡುಸೋಪಾನವಿಟ್ಟರಸುತ್ತಿಹರೆಂಬುದೀಗ 
"ಮನೆಮನೆಯ ಹೊಕ್ಕು ಸುತ್ತುತ್ತೈದಾರೆ' ಎಂಬ ಶಬ್ದಕ್ಕರ್ಥ (ವಚಸಂ. ೫೫೬ ೧೧ ಟೀಕು). 
[ಸಂ.) 
ಷಡಾನನ (ನಾ). ೧. ಆರುಮುಖಗಳು : ಈ ನಮ್ಮ ನಿಜತತ್ತ್ವಚಿತ್ಕಳಾರೂಪೀ 
ಷಡಾನನಂಗಳೊಳೆ ಷಟ್ಟ್ರಣವರೂಪಾಗಿಪೆಃ ನೀನೆ ಷಣ್ಮುಖ ಷಟ್ಟಿಲಬ್ರಹ್ಮಿ ಕೇಳ 
ಬೇಕೆಂದೊಡಾಂ ಪೇಳ್ವೈನಿನ್ನು (ಚಿಬಪು. ೩-೬). ೨. ಆರುಮುಖಗಳುಳ್ಳವನು ; 
ಷಣ್ಮುಖ : ""ಷಡಾನನಂ ವಹ್ನಿಜಂ ತಾರಕರಿಪು ಸ್ವಾಮಿ ಕಾರ್ತಿಕೇಯಂ'' (ಮಂಗರಾ. 
೫-೧೬) ; ಶಾತಕುಂಭಾಚಲನಿಲಯ ಷಡಾನನಗಣಪತಾತ . . . ಸಂಗಮೇಶ್ವರ ಓತು 
ರಕ್ಷಿಸೆನ್ನ೦ (ಪ್ರೌಢರಾ. ೯-೧). [ಸಂ.) 
ಷಡಾಯತನ (ನಾ). [ಬೌದ್ಧ] ಪಂಚೇಂದ್ರಿಯಗಳು ಹಾಗೂ ಮನಸ್ಸು : 
"ಷಡಾಯತನ' ವೆಂಬುದು ಪಂಚೇಂದ್ರಿಯಗಳು ಮತ್ತು ಮನಸ್ಸು (ಭಾರದ. ೧೯೫). 
([ಸಂ.] 
ಷಡಾರ (ನಾ). [ಸಂಗೀತ] ಒಂದು ರಾಗದ ಹೆಸರು : ಷಡಾರ ಟೀಕರಾಗ ಮಾಳವಿ 
ಪಂಚಮಾಳವಿ ಕೌಶಿಕೆ , . . ಹಿಂದೋಳವೆಂಬೆಂಟು ಅಷ್ಟಸಾಧಾರಣದಿಂದಾದ 
ರಾಗಂಗಳು (ಎವೇಕ. ೧೮೭). 19) 
ಷಡಾವಶ್ಯಕ (ನಾ). [ಜೈನ] ಮುನಿಗಳು ಪ್ರತಿನಿತ್ಯ ಆಚರಿಸಬೇಕಾದ 
ಸಾಮಾಯಿಕ, ತೀರ್ಥಂಕರಸ್ತವನ, ಪಂಚಪರಮೇಷ್ಠಿವಂದನ, ಪ್ರತಿಕ್ರಮಣ, 
ಪ್ರತ್ಕಾಖ್ಕಾನ ಮತ್ತು ಕಾಯೋತ್ಸರ್ಗ ಎಂಬ ಆರು ಕ್ರಿಯೆಗಳು: ಚತುರ್ವಿಧ 
ಸತ್ಕಥಾನಿರತನುಂ ಚಾರಿತ್ರವಂತನೆಂಬೊಂ . . . ಪಂಚಸಮಿತಿಸಮೇತನುಂ ನಿರುದ್ಧ 
ಪಂಚಾಸ್ರವನುಂ ಷಡಾವಶ್ಮಕ [ಪಾಠಾಂ. ಷಟ್ಕಷಾಯ) ಸಂಯುತನುಂ (ಚಾವುಂಪು. ೬). 
[ಸಂ.) 
40 | ಷಡಾವಶೃತೆ (ನಾ). ಎ ಷಡಾವಶ್ಮಕ : ಹಿತಸಾಧುಸಮಾಧಿ ವ್ಯಾಪೃತಿ ಗುರುವಂದಿತ 
ಜಿನಪ್ರವಚನ ಷಡಾವಶ್ಮತೆಯೆನಿಸಿ ನೆಗಟ್ಟುವೀ ಜಿನಪತಿಶಾಸನದೀಪಕತೆ ಶ್ರುತಾಭಿಪ್ರಣಯಂ 
| (ಶಾಂತಿಪು ೯ ೧೧೬). ಸಂ. ಷಡಾವಶ್ಯತಾ! 
| ಷಡಿಂದ್ರಿಯ (ನಾ). ಕಣ್ಣು, ಕಿವಿ, ಮೂಗು, ನಾಲಿಗೆ, ದೇಹ ಮತ್ತು ಮನಸ್ಸು 
ಎಂಬ ಆರು ಇಂದ್ರಿಯಗಳು : ಹೃದಯದಲ್ಲಿ ಮಹಾಲಿಂಗವೆಂದು ಶ್ರೋತ್ರದಲ್ಲಿ 
ಪ್ರಸಾದಲಿಂಗವೆಂದು . . . ಇಂತು ಷಡಿಂದ್ರಿಯಂಗಳಲ್ಲಿ ಷಡ್ತಿಧಲಿಂಗವಾಗಿ ತೋಜ್‌ತ್ತು 
[ಸಂ.] 


ಲಿಂಗಸಾಹಿತೃವಿಲ್ಲ "ಆದವ. ೧೧ ೨೯). 


20 


45 


(ಚನ್ನವ. ಕ. ೧೫೯-೬೫೮). 


ಷಡೀರಣ 


ಷಡೀರಣ (ನಾ). [ವೈದ್ಮಶಾ] ಉಪಶಮನಕಾರಕವಾದ ಆರು ಬಗೆಯ | 


ಸಸ್ಮಮೂಲವಾದ ದ್ರವ್ಯಗಳು : ಚಿತ್ರಮೂಲ, ಕೊಡಸಿಗನ ಚೆಕ್ಕೆ, ಆಗಳುಶುಂಠಿ, 
ಕಟುಕರೋಹಿಣಿ, ಅತಿಬಜೆ, ಅಣಿಲೆಕಾಯಿ, ಈ ಆಜು ಕೂಡಿ ಷಹೀರಣವೆನಿಸಿಕೊಂಬುದು 
(ವೈದ್ಮಸಾ.ಓ ೩೨೩). ಸಂ.) 

ಷಡುಯತು (ನಾ). ವಸಂತ, ಗ್ರೀಷ್ಮ, ವರ್ಷ, ಶರತ್‌, ಹೇಮಂತ ಮತ್ತು 
ಶಿಶಿರ ಎಂಬ ಆರು ಯತುಗಳು : ಷಡಧ್ವ ಷಡುಬುತುಗಳಿಲ್ಲದಂದು . . . 
ಅಖಂಡೇಶ್ವರಾ ನಿಮ್ಮ ನೀವಟ್‌ಯದೆ ಅನಂತಕಾಲವಿರ್ದಿರಂದು (ಅಖಂಡೇ. ೨-೪). 


( ಆ ಸಂ. ಷಡೃತು] 
ಷಡುಖಂಡ (ನಾ). ಎ ಷಟ್ಟಂಡ : ರಾಜ ನಾನೊಬ್ಬನಲ್ಲದೆ ಷಡುಖಂಡಕೆ ರಾಜರಿಬ್ಬರೆ 
(ಭರಚ. ೩೯-೫೭). (ನ ಸಂ. ಷಟ್ಟಂಡ] 


ಷಡುಗವ್ಯ (ನಾ). ಹಸುವಿನಿಂದ ದೊರಕುವ ಗೋಮೂತ್ರ, ಗೋಮಯ, 
ಹಾಲು, ಮೊಸರು, ತುಪ್ಪ ಮತ್ತು ಗೋರೋಚನವೆಂಬ ಆರು ವಸ್ತುಗಳು : 
ಹವ್ಯಕವ್ಮಗಳೆಲ್ಲ ಗೋವಿಂದ ಷಡುಗವ್ಮ ಸಮ್ಮಾರ್ಜನೆ ಗೋವಿಂದ (ಶರಚ. ೭೮೬). 

[ಆ ಸಂ. ಷಡ್ಡವೃ] 

ಷಡುಚಕ್ರ,(ನಾ).  ಷಟ್ಟಕ್ರ : ಸಪ್ತಧಾತು ಷಡುಚಕ್ರ ಷಡುವರ್ಗ ಪಂಚಭೂತ ... 
ಭಾವಜ್ಞಾನ ಮೊದಲಾದ ಬಾಹತ್ತರವಿನಿಯೋಗಮಂ ತಳೆದು (ಆದವ. ಮು. ೧೬೪-೨೮೯); 
ದೃಷ್ಟ ಷಡುಚಕ್ರವಕ್ನರವನಿರಿಸಿದರಾರು (ದೀಕ್ಬಾಬೋ. ೪೦-೭೭೮). [ಆ ಸಂ. ಷಟ್ಟಕ್ರ] 

ಷಡುದರುಶನ, ಷಡುದರ್ಶನ (ನಾ). [ತತ್ತ್ವಶಾ] ನ್ಮಾಯ, ವೈಶೇಷಿಕ, ಸಾಂಖ್ಯ, 
ಯೋಗ, ವೇದಾಂತ ಮತ್ತು ಪೂರ್ವಮಾಮಾಂಸೆ ಎಂಬ ಆರು ಬಗೆಯ 
ದರ್ಶನಗಳು : ಕಲಿಯುಗದಲ್ಲಿ ಷಡುದರುಶನ ಪಲ್ಲವಿಸಿತ್ತು (ಮೋಳಿಮಾ. ೧-೧೦) ; 
ಆಚಾರ ಶಿವಾಚಾರವೆಂದಟ್‌ಯದ ಕಾರಣ ಷಡುದರುಶನಂಗಳೆಲ್ಲಾ ತಮತಮಗೆ 
ಶರಣೆನ್ನುತ್ತಿದ್ದುವು (ಬಸವ. 6೧೭). ಷಡುದರ್ಶನ : ಷಡು[ಪಾಠಾಂ. ಟ್‌]ದರ್ಶನಂಗಳ 
ಶೋಧಿಸಿ ಕಡುಮುಕ್ತಿಯ ಪಡೆವೆನೆಂಬ ಜಡಮತಿಯವನಲ್ಲ ನೋಡಾ ಲಿಂಗೈಕ್ಕನು 
(ಅಖಂಡೇ. ೩೧೫-೨). (ವ ಸಂ. ಷಡ್ಜರ್ಶನ ) 

ಷಡುದರ್ಶನ "“ಷಡುದರುಶನ' ನೋ. 

ಷಡುಪದ (ನಾ). ವ ಷಟ್ಟದ ೧ : ಕಡುಚಲ್ವ ಮಡದಿಯರು ನಡುಬಾಗಿ ಕುಸುಮಮಂ 
ವಡನೆತ್ತುತಿರಲು . . . ಷಡುಪದಾಳಕದ ನಿಡುಜಡೆಯು ಬೆಂಗಡೆ ನಿಮಿರ್ದು 
ಕಡುರಮ್ಮಮಾಗಿ ಕಂಗೊಳಿಸುತಿರ್ದರು (ನವಮೋ. ೨೪-೫೮). [ಆ ಸಂ. ಷಟ್ಪದ ) 

ಷಡುಭ್ರಮೆ (ನಾ). ಜಾತಿ, ವರ್ಣ, ಆಶ್ರಮ, ಕುಲ, ಗೋತ್ರ ಮತ್ತು ನಾಮ 
ಎಂಬ ಆರು ವಿಧವಾದ ಬ್ರಾಂತಿಗಳು :ಷಡುಭ್ರಮೆಗಳಲ್ಲಿ ಭ್ರಮಿತರನೇನೆಂಬೆನಯ್ಕಾ 
(ಆದವ. ಮು. ೮೮-೧೪೬). (೮. ಸಂ. ಷಡ್ಫ್ರಮ] 

ಷಡುರಸ (ನಾ). ೧. ಉಪ್ಪು, ಕಾರ, ಸಿಹಿ, ಕಹಿ, ಹುಳಿ ಮತ್ತು ಒಗರು ಎಂಬ 
ಆರು ಬಗೆಯ ರುಚಿಗಳು,-ಭೋಜ್ಮರಸಗಳು : ಷಡುರಸಾದಿಗಳು ಮನವ 
ಸೋಂಕದ ಮುನ್ನವೆ ಪರಿಪೂರ್ಣಭಾವಿ ತಾನಾಗಿ (ಆದವ. ಮು. ೧೧೯-೨೦೧) ; ಎಲ್ಲಿ 
ಷಡುರಸಮಯದ ಭೋಜನ . . . ಅಲ್ಲಿ ನಿನ್ನುರವಣೆಗಳೊಪ್ಪುವದು (ಕುವ್ಮಾದ್ರೋ. 
೧೩-೬೩). ೨. ಷಡ್ರಸದಿಂದ ಕೂಡಿದ ಪದಾರ್ಥ,- ಖಾದ್ಕ : ಮೇಲಾದ 
ಷಡುರಸಗಳನು ಶಾಲಿಯ ದಿವ್ಕಾನ್ನ ಸದ್ಕೋಫಘೃತಗಳ ಲೋಲಾಕ್ಷಿಯರು ಬಡಿಸಿದರು 
(ಕಂನಎ ೮-6೫). [ಆ ಸಂ. ಷಡ್ರಸ) 

ಷಡುರುಚಿ (ನಾ). ಎ ಷಡುರಸ ೧ : ಷಡಕ್ಟರವೇ ಷಡುರುಚಿಯಾಗಿ ತೋಣಿಹುದಾಗಿ 
. -. ಗುರುಲಿಂಗವಾಗಬೇಕಾಯಿತ್ತು (ಆದವ. ಮು. ೨೦೧-೩೫೨) ; ಪಂಚಭಕ್ತ್ಯವನು . . . 
ಚದುರಿನಿಂದೆ ಪರಿಪಾಕಮಂಗೈದೊಲಿದು ವಂಚನಿಲ್ಲದೆಯಸುರದಂಪತಿಗಳಿಗೆ ನೀಡೆ 
ಷಡುರುಚಿಯೊಳುಂಡು (ನವಮೋ. ೯-೫). (ವ ಸಂ. ಷಡ್ರುಚಿ] 

ಷಡುಲಪನ (ನಾ). ಎ ಷಡಾನನ ೨ : ಷಡುಲಪನ ಪೋಗೆ ವಿಘ್ನೇಶ ಹರನಂ ಸುತ್ತಿ 
. « * ಕೊಡು ಪಣ್ಣನೆಂದು ಬೇಡೆ (ಪ್ರೌಢರಾ. ೧-೧೧). (ವ ಸಂ. ಷಡ್ಲಪನ] 

ಷಡುಲಿಂಗ (ನಾ). [ವೀಶೈ] ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, 
ಜಂಗಮಲಿಂಗ, ಪ್ರಸಾದಲಿಂಗ ಮತ್ತು ಮಹಾಲಿಂಗ ಎಂಬ ಆರು ಬಗೆಯ 


೮೧೮೬ 


20 


45 


ಷಡ್ಡವ 


~~ 


ಲಿಂಗಗಳು : ಇಂತು ಷಡುಸ್ಹಲಂಗಳಾದ ದೆಸೆಯಿಂ. .. ಷಡುಲಿಂಗವಾಗಬೇಕಾಯಿತ್ತು 
(ಆದವ. ಮು. ೨೦೧-೩೫೨) ; ಆಚಾರಾದಿ ಮಹಾಲಿಂಗಾಂತವಾದ ಷ””`ಲಿಂಗಗಳಲ್ಲಿ 
ವರ್ತಿಸುವ ಪ್ರಾಣಲಿಂಗವು ಪ್ರಾಣಭಿನ್ನ ಭಾವಭಿನ್ನವಾಗಿ ತೋರಲಾಗದು 
(ಚೆನ್ನಸಾ. ೧೦೩). [ಆ ಸಂ. ಷಡ್ಲಿಂಗ ] 

ಷಡುವರ್ಗ (ನಾ). ಎ ಷಡರಿ : ಉದಿದ್ದರಯ್ಕಾ ಷಡುವರ್ಗವೆಂಬ ತೊತ್ತಿರು 
ಮುಟ್ಟದಂತೆ (ಅವಚಂ. ೨೭೭-೧೨೭೦) ; ಕಾಮವಿಕಾರವಾದಿ ಷಡುವರ್ಗವಟ್‌ಯದುದು 
ನೇಮವಿದೆಂದು ನಡೆವ ಹಂಪೆಯ ಮಹಾದೇವ ಗುರುರಾಯ ರಕ್ಷಿಸುಗೆಮ್ಮನು 

[ಆ ಸಂ. ಷಡ್ವರ್ಗ] 

ಷಡುವರ್ಣ (ನಾ). ಬಿಳಿ, ಕೆಂಪು, ಹಸಿರು, ಹಳದಿ, ನೀಲಿ ಮತ್ತು 
ಮಿಶ್ರವರ್ಣವಾದ ಚಿತ್ರ ಎಂಬ ಆರು ಬಗೆಯ ಬಣ್ಣಗಳು : ಅಪ್ಪವಿನ 
ಮಲಯ ಷಡುವರ್ಣದ ಟಿಪ್ಪಣದಂತೆ . . . ಇಂತಿಹ ತದ್ರೂಪು ತದ್ರೂಪಂಗಳ 
ಹೊದ್ದಿಹವಾದ ಕಾರಣ ಇಂತೀ ಆತ್ಮತತ್ವಭೇದದಲ್ಲಿ ಆಗುಚೇಗೆಯನಲ್‌ಯಬೇಕು 
(ಮೋಳಿಮಾ. ೧೧-೪೧) ; ಆ ಮನವು ಮಹದಲ್ಲಿ ಲಯವಾದಲ್ಲಿ ಆತ್ಮನಾವೆಡೆಯಲ್ಲಿದ್ದಿತ್ತು 
ಷಡುವರ್ಣದೊಳಗಲ್ಲ (ಆದವ. ಮು. ೨೦೯-೩೬೫). [ಆ ಸಂ. ಷಡ್ಬರ್ಣ] 

ಷಡುಸಕ್ಕರಿಗ (ನಾ). ಒಂದು ಬಗೆಯ ಮಾನು :ಗಟ್‌ಮೆಲವ ಕಾಗೆಂಡೆಯಯ್ಕರೆಗ 
- - » ಹಿರಿಯ ಷಡುಸಕ್ಕರಿಗ ನಿಜ್‌ಲು ಹಂದೆಗನಾನೆಮೊಗನೆಂಬ ಪರಿಪರಿಯ ಮಾನ್ನಳಂ 
ಗುದಿಗೆಯ್ದರು (ಹಚಕಾ. ೫-೪೫). 17) 

ಷಡುಸಮಾರ್ಜನೆ "ಷಡುಸಮ್ಮಾರ್ಜನೆ' ನೋ. 

ಷಡುಸಮ್ಮಾರ್ಜನೆ, ಷಡುಸಮಾರ್ಜನೆ (ನಾ). ಎ ಷಟ್ಟಮ್ಮಾರ್ಜನೆ : ಇಂದೆನ್ನ 
ಮನೆಗೆ ಪ್ರಮಥರು ಬಂದಹರೆಂದು ಗುಡಿ ತೋರಣವ ಕಟ್ಟಿ ಷಡುಸಮ್ಮಾರ್ಜನೆಯ 
ಮಾಡಿ ರಂಗವಾಲಿಯನಿಕ್ಕಿ ಉಘೆ ಚಾಂಗು ಭಲಾ ಎಂಬೆ (ಬಸವ. ೩೭೬) ; ಪಾದತೀರ್ಥವ 
ಕೊಂಡು ಷಡುಸಮ್ಮಾರ್ಜನೆಯ ಮಾಡಿ (ಚನ್ನವ. ಕ. ೧೩೯-೩೪). ಷಡುಸಮಾರ್ಜನೆ : 
ಮೃಡಭಕ್ತಗಣತತಿ ತಂಡತಂಡದಲಿ ಸಡಗರದೊಳೆಯ್ತರೆ ಮೃಗಮದದ ಷಡುಸಮಾರ್ಜನೆ 
-ಮಾರ್ಗದೊಳು ಬೆಡಗಡರೆ (ಬಾಪು. ೬-೨೦). [ಆ ಸಂ. ಷಟ್ಟಮ್ಮಾರ್ಜನ ) 

ಷಡುಸಾದಾಖ್ಯ (ನಾ). ಕರ್ಮ, ಕರ್ತೃ, ಮೂರ್ತಿ, ಅಮೂರ್ತಿ, ಶಿವ ಮತ್ತು 
ಮಹಾ ಎಂಬ ಆರು ಸಾದಾಖ್ಯಗಳು : ಆ ವೃಕ್ತದಿಂದ ಷಡುಸಾದಾಖ್ಯಂಗಳು 
ಹುಟ್ಟಿದವು ಆ ಷಡುಸಾದಾಖ್ಯಂಗಳ ನೆಳಲಲ್ಲಿ ಕುಳ್ಳಿರ್ದು ನಾನು ಬಸವ ಬಸವ 
ಎನುತಿರ್ದೆನು (ಅವಚಂ. ೧೯೭-೮೯೨). [ಆ ಸಂ. ಷಟ್ಸಾದಾಖ್ಯ) 

ಷಡುಸ್ಮಲ, ಷಟುಸ್ಮಲ, ಷಡುಸ್ವಳ (ನಾ). ಎ ಷಟ್ಟಲ : ನುಡಿದ ನುಡಿಯೊಳಗೆ 
ಷಡುಸ್ಮಲ ಬಂದು ಎನ್ನ ಮನವನಿಂಬುಗೊಳ್ಳದಿದ್ದರೆ ಸುಡುವೆನೀ ತನುವ (ಬಸವ. ೮೯೬). 
ಷಟುಸ್ಕಲ : ಅಂದೊಂದು ಪರಿ ಇಂದೊಂದು ಪರಿಯೆ ಷಟುಸ್ವಲಂಗಳು (ಅದವ. ಮು. 
೬೧-೯೬). ಷಡುಸ್ಥಳ : ಈ ಷಡುಸ್ತಳನಿರ್ಣಯ ಸಾಧಕರಿಗಳವೆ ಪೂರ್ವಸಂಸ್ಕಾರದ 
ಸಹಜದೊಡೆಯರಿಗಲ್ಲದೆ (ಚನ್ನವ. ಕ. ೫೭೮-೧೨೮೧). [< ಸಂ. ಷಟ್ಟಲ) 

ಷಡುಸ್ಥಳ "ಷಡುಸ್ನಲ' ನೋ. 

ಷಡೂರ್ಮಿ (ನಾ). ಹಸಿವು, ನೀರಡಕೆ, ಶೋಕ, ಮೋಹ, ಮುಪ್ಪು ಮತ್ತು 
ಮರಣ ಎಂಬ ಆರು ಬಗೆಯ ತೊಂದರೆಗಳು : ಅರಿಷಡ್ವರ್ಗಂಗಳು ಷಡೂರ್ಮಿಗಳು 
.. . ಇಂತಿವು ಆದಿಯಾಗಿ ತೋಜುವ ತೋಣಾಿಕೆಯೆ ನಾನಲ್ಲ ಎನ್ನವೇ ಅಲ್ಲ (ಮಹಾದೇ. 
ಬ. ೧೦೧-೨೩೫) ; ಶೋಕ ಜರೆ ಮರಣ ಮೋಹಾಕಾರವಂತವಲ ಜೋಕೆಯಿಂ 
ಕ್ಲುತ್ರಿಪಾಸಂಗಳಾಟು ನೀ ಕೇಳ್‌ ಷಡೂರ್ಮಿಗಳ್‌ (ಮನೋವಿ. ೫-೩೨). ([ಸಂ.) 

ಷಡೂಷಣ (ನಾ). ಹಿಪ್ಪಲಿ, ಚವ್ಮ, ಶುಂಠಿ, ಚಿತ್ರಮೂಲ, ಮೋಡಿ ಮತ್ತು 
ಮೆಣಸು ಎಂಬ ಆರು ಬಗೆಯ ಉಷ್ಣಕಾರಕ ವಸ್ತುಗಳು. (ಸಂ.] 

ಷಡೃತು (ನಾ). ಎ ಷಡುಯತು. (ಸು) 

ಷಡ್ಕ "ಸಡ್ಡುಕ' ನೋ. 

ಷಡ್ಲವ (ನಾ). ೧. ಆರು ಎತ್ತುಗಳ ನೊಗ. ೨. ನೊಗ ಹೇರಿದ ಆರು ಎತ್ತು, 
ಕುದುರೆ ಮೊದಲಾದುವು : ""ಆಜು ಪಶು ಷಡ್ಲವಮಕ್ಕು'' (ಮಂಗರಾ. ೫೫-೯. 

[ಸಂ.) 


(ಹಚಕಾ. ೧-೧೧) . 


ಷಡ್ಲವ 


೧" 


ಷಡ್ಲವ್ಯ (ನಾ). ಎ ಷಡುಗವ್ಮ : ನಾರಿಯರು ಪಡ್ಗವ್ಯಸಮ್ಮಾರ್ಜನೆಯನೆಸಗಿ ತಾರ 
ಚೂರ್ನದ ರಂಗವಲ್ಲಿಯಂ ವಿಸ್ತರಿಸಿ. . . ಅಲಂಕರಿಸಿರೆ (ನವಮೋ. ೧೮-೪೧). [೫೦.] 

ಷಡ್ಲೀತ (ನಾ). [ಸಂಗೀತ] ಒಂದು ಬಗೆಯ ತಾಳ : ಚಂಚತ್ಪುಟ ಚಾಚತ್ತುಟ 
ಷಡ್ಲೀತ ಜಯಾಳವೆಂಬಿವು ಮೊದಲಾದ ನೂಚಜೆಂಟು ತಾಳಂಗಳುಂ 
(ವಿವೇಕ. ೨೫೪). (| 

ಷಡ್ಡುಣ (ನಾ). ೧. ಆರುಪಟ್ಟು ; ಆರುಮಡಿ : 'ಷಡ್ಲುಣಿಸು' ಪರಾ. 
೨. ರೂಪ, ವಿದ್ಕೆ, ಸಾಹಸ, ಜ್ಞಾನ, ಸೌಭಾಗ್ಯ, ಮತ್ತು ಭೂಮಿಯ 
ಒಡೆತನ ಎಂಬ ಆರುಗುಣಗಳು : ಕಡುರೂಪು ವಿದ್ಕ ಸಾಹಸ ಜ್ಞಾನ ಸೌಭಾಗ್ಯ 
ಪೊಡವಿಯೊಡೆತನಗಳಿಂದಂ ಸಲೆ ವಿರಾಜಿಸುತ ಬಿಡದೆ ಷಡ್ಲುಣಗಳ್ಳೆ ಶ್ಚರ್ಯಸಂಪನ್ನ್ಮನೆನಿಸುತ 
(ನವಮೋ. ೩-೨೯). ೩. ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ, ತೇಜಸ್ಸು 
ಎಂಬ ಭಗವಂತನ ಆರು ಗುಣಗಳು: : ನಾರಾಯಣನಾದೊಡೆ . . . ಜ್ಞಾನ ಶಕ್ತಿ ಬಲ 
ಐಶ್ವರ್ಯ ತೇಜ ವೀರ್ಯಂಗಳೆಂಬ ವೈಷ್ಣವೋಕ್ತ ಷಡ್ಲುಣಸಹಿತನಾಗಿ . . . 
ದೇವತೆಗಳಿಂದೋಲೈಸಿಕೊಳುತ್ತಿರ್ಪಂ (ಎವೇಕ. ೨೩೧) ;ಆತ್ಮತತ್ವವನ್ನು ತಿಳಿಯಲೋಸ್ಕರ 
ಷಡ್ಲುಣಪರಿಪೂರ್ಣನಾದ ಶ್ರೀಕೃಷ್ಣನಂ ಕುರಿತು ಪ್ರಶ್ನೆಮಾಡುತ್ತಿದ್ದನೂ (ಉತ್ತಟೀ. ೧-೭). 
೪. ಕ್ಷಮೆ, ದಯೆ, ಶಾಂತಿ, ಸೈರಣೆ, ಸತ್ಯ ಮತ್ತು ನಿತ ಎಂಬ ಆರು 
ಗುಣಗಳು : ಕ್ಷಮೆ ದಯೆ ಶಾಂತಿ ಸೈರಣೆ ಸತ್ಯ ನಿತ್ಯವೆಂಬ ಷಡ್ಲುಣ ಸಂಪದಂಗಳ 
ನಿಮಿಷಾರ್ಧವಗಲದಿರಬೇಕು (ಮಡಿಮಾ. ೯-೧೦). ೫. ಐಶ್ವರ್ಯ, ಜ್ಞಾನ, ಯಶಸ್ಸು, 
ಶ್ರೀ, ವೈರಾಗ್ಯ ಮತ್ತು ಧರ್ಮ ಎಂಬ ಆರು ಬಗೆಯ ಗುಣಗಳು : «8. 
೬. (ರಾಜನೀ] ನೆರೆರಾಜ್ಕಗಳೊಡನೆ ರಾಜನು ಇಟ್ಟುಕೊಳ್ಳುವ ಸಂಧಿ, 
ವಿಗ್ರಹ, ಯಾನ, ಆಸನ, ದ್ವೈಧೀಭಾವ ಮತ್ತು ಸಮಾಶ್ರಯ ಎಂಬ ಆರು 
ಬಗೆಯ ಸಂಬಂಧಗಳು; 1p ಈ ಗುಣಗಳ ನಿರ್ದೇಶನದಲ್ಲಿ, ವಿವರಣೆಯಲ್ಲಿ 
ಅನೇಕ ವೃತ್ಕಾಸಗಳಿವೆ : ""ಷಡ್ಗುಣಗಳು - ಸಂಧಿ ; ೨ ವಿಗ್ರಹ ;೩ ಯಾನ; ೪ ಆಸನ; 
೫ ದ್ವೈಧೀಭಾವ ; ೬ ಸಮಾಶ್ರಯ'' (ನಾನಾಶ. ೨೯೦). [ಸಂ.] 

ಷಡ್ಲುಣಿಸು (ಕ್ರಿ). ಆರರಷ್ಟಾಗು ; ಆರುಪಟ್ಟಾಗು : ಆ ಆತ್ಮಪ್ರಜ್ಞೆ ದಿಗ್ದೇಶ ಮುಟ್ಟೆ 
ಎಂಟೆದೆಯೆ ರೂಪ ತಳೆದು ಅಗೊ ಬ್ರಹ್ಮ ಬಿಂದು ಚೈತನ್ಮದಿಂದ ಷಡ್ಲುಣಿಸಿ ಘನದಿ ಬೆಳೆದು 
(ಅರಳು. ೫೫-೨). [ಷಡ್ಗುಣ + - ಇಸ್ಮು | 

ಪಷಡ್ಲ್ರಂಥ (ನಾ). ಒಂದು ಬಗೆಯ ಮರ ; ಹುಲಿಗಿಲು: ""ಷಡ್ಲಂಥಃ, ಮರ್ಕಟೀ, 
ಅಂಗಾರ ವಲ್ಲರೀ - ೩ ಕ್ರಮದಿಂ (ಕರಂಜಭೇದಾಃ) ... ಕೆಂಪುಬಣ್ಣದ ಗೊಂಚಲುಗಳುಳ್ಳ 
ಹುಲಿಗಿಲಿಗಿಡಕ್ಕೂ ಹೆಸರುಗಳು'' (ಸಿದ್ಧಾಂತಿ. ೧೨೬). [ಸಂ.1 

ಷಡ್ಲ್ರಂಥಿ (ನಾ). ೧. ಒಂದು ಬಗಯ ಸುವಾಸನೆಯ ಬೇರು : "ವನಿತೆ ಷಡ್ರಂಧಿ 
ಕರ್ಪುರಶುಂಠಿ'' (ಮುಗರಾ. ೪೧-೩೩). ೨. ಹಿಪ್ಪಲಿಯ ಬೇರು. ೩. ಬಜೆ. 
೪. ಕಚೋರ. ೫. ಒಂದು ಬಗೆಯ ಸಸ್ಕ :'"ಗಜಗ, ಗೆಜ್ಜಿಗೆಬಳ್ಳಿ ... ಷಡ್ಸ್ರಂಥಿ'' 

[ಸಂ,) 

ಷಚ್ಚ್ರಂಿಸ (ನಾ). ೧. ಒಂದು ಬಗೆಯ ಸಸ ; ""ವನಹರಿದ್ರಾ'' (ಪಂಡಿತ. ೨೪೫). 
೨. ಒಂದು ಬಗೆಯ ಬೇರು ; ಬಜೆ: ""ಬಜೆ ಷಡ್ಲ)ಧಧಿಕೆ'' (ವಸ್ತುಕೋ. ೩೮-೩೩). 

[ಸಂ. ಷಡ್ಲಂಥಿಕಾ) 

ತಡ್ಸ್ರಂಥೆ (ನಾ). ೧. ಎ ಷಡ್ಸಂಥಿಕೆ ೨ : ""ವಜಾ, ಉಗ್ರಗಂಧಾ, ಷಡ್ರಂಥಾ, 
ಗೋಲೋಮೂ, ಶತಪರ್ವಿಕಾ - ೫ ಬಜೇ ಹೆಸರುಗಳು'' (ಸದ್ದಾಂತಿ. ೧೩೫). 
೨. ಕಚೋರ. ಸಂ. ಷಡ್ಲಂಥಾ। 

ಷಡ್ಡ (ಗು). ೧. ನಾಲಿಗೆ, ಹಲ್ಲು, ಅಂಗುಳು, ಮೂಗು, ಗಂಟಲು ಮತ್ತು ಎದೆ 
ಎಂಬ ಆರು ಸ್ಥಾನಗಳಲ್ಲಿ ಹುಟ್ಟುವ. (ನಾ). ೨. [ಸಂಗೀತ] ಸಪ್ತ 
ಸ್ವರಗಳಲ್ಲಿ ಮೊದಲನೆಯದು : ಷಡ್ಡ ವೃಷಭ ಗಾಂಧಾರ ಮಧ್ಮಮ ಪಂಚಮ 
ಧೈವತ ನಷಾದಂಗಳೆಂಬ ಸಪ್ತಸ್ವರಮುಮಂ . .. ಭರತದ ಸಾರಸರ್ವಸ್ವಮುಮಂ ನಾಟ್ಕ 
ಧರ್ಮದೊಳ್‌ ಸೌಧರ್ಮಕಲ್ಲೀಶ್ವರಂ ಪ್ರತ್ಯಕ್ಷಂ ಮಾಡಿದಾಗಳ್‌ (ಅಜಪ. ೫-೩೦ ವ) ; 
ಮದುರದ ಷಡ್ಡ ಪಂಚಮುದರಟ ತಂತಿಯನಾರಯಿದು ನುಣ್ಣೊರಲು ಬೆರಲೊಂದಾದುದೆನೆ 

(xo. | 


(ಸಸ್ತನಿ 5೫). 


ಬಾಜಿಸಿದಳಾ ಚದುರೆ (ಳ್ಳಬಾ. ೪-೭). 


೮೧೮೭ 


ಷಡಾ ್ಸಿವವಿಕಾರ 


ಷಡ್ಹೀವ (ನಾ). [ಜೈನ] ಏಕೇಂದ್ರಿಯ, ದ್ವೀಂದ್ರಿಯ, ತ್ರೀಂದ್ರಿಯ, 
ಚತುರಿಂದ್ರಿಯ, ಪಂಚೇಂದ್ರಿಯಆಸೈನೀ ಮತ್ತು ಪಂಚೇಂದ್ರಿಯಸೈನೀ ಎಂಬ 
ಆರು ಬಗೆಯ ಜೀವಿಗಳು : ಏಕವಿಹಾರಿಯುಂ ದ್ವಿವಿಧಸಂಯಮಧಾರಿಯುಂ 
ತ್ರಿಗುಪ್ತಿಗುಪ್ತನುಂ ಚತುಷ್ಕಷಾಯದರ್ಪದಳನನುಂ ಪಂಚಸಃತಿನಿಯತನುಂ 
ಷಡ್ಲೀವದಯಾನಿರತನುಂ . . . ಪಂಚದಶಪ್ರಮಾದಪರವರ್ಜಿತನುಮಾಗಿ 
(ಅಜಪು. ೩-೧ ವ) ; ಪಡ್ಡೀವನಿಕಾಯ ಜೀವಿದಯೆಯುಂ . . . ಪಂಚೇಂದ್ರಿಯ 
ವಿಷಯವಿಚ್ಛಿತ್ತಿಯುಂ ತನ್ನೊಳುಂ ಸಚ್ಛನ್ನಮಾಗಿ ( ಪುಷ್ಪಪು ೧೪-೧೬ ವ). 1ಸಂ.) 

ಷಡ್ಡಕ 'ಸಡ್ಡುಕ' ನೋ. 

ಷಡ್ಡರ್ಶನ (ನಾ). ಎ ಷಟ್ತರ್ಕ ೧ : ಮಾಟಲದೇವಿಯರುಂ ಷಡ್‌ದರ್ಶನಸರಸಿರುಹ 
ನಿಕರಕ್ಕಾದಿತ್ಮನೆನಸಿದುದಯಾದಿತ್ಕನುಂ ತಂತಮ್ಮ ದೇವತಾರ್ಚ್ಛನೆಯ ತದನಂತರ 
ದೊಳ್ಳಾಹೇಶ್ವರನ ಜನಪರಿವ್ರಿತರಾಗಿ ಕುಳ್ಳಿರ್ದು (ಸಾಇಇ. ೫%. ೪೯-೪೧ ; 10767) ; 
ಇಂತು ಷಡ್ತರ್ಶನಂ ಕೀಳಾದುವು ಮೃಡದರ್ಶನಂ ಮೇಲಾದುದು (ಬಸರ. ೮-೯೧). [ಸಂ.) 

ಷಡ್ಡಶನ (ನಾ). ಆರುಹಲ್ಲುಗಳಿರುವ ಎತ್ತು : ""ಷಡ್ಜಶನಮೆನಲಜುಹಲ್ಲಿನ 
ನಡ್ವಮಕ್ಕುಂ'' (ಮಂಗರಾ. ೫೩-೨). ಸಂ.) 

15| ಷಡ್ಹ್ರವ್ಯ (ನಾ). ಜೀವ, ಪುದ್ದಲ, ಧರ್ಮ, ಅಧರ್ಮ, ಆಕಾಶ ಮತ್ತು 
ಕಾಲಎಂಬ ಆರು ದ್ರವ್ಯಗಳು :ಸಮನಿಸಿ ಜೀವಂ ತಾಮವುಸಮಂತುಷಡ್ಡ್ರವೃಮೆನಿಕುಂ 
(ಚಂದ್ರಪು. ೧೬-೨೦); ನೆರೆದುದು ಷಡ್ಡ್ರ್ಯವೃನಿಯತಭವನಂ ಭುವನಂ (ಧರ್ಮನಾ. ೨-೪) . 

{xo.) 

ಷಡ್ತಾತು (ನಾ). ಶರೀರದಲ್ಲಿರುವ ರಸ, ರಕ್ತ, ಮಾಂಸ, ಮೇದಸ್ಸು, ಅಸ್ಥಿ 
ಮತ್ತು ಮಜ್ಜೆ ಎಂಬ ಆರು ಮೂಲಧಾತುಗಳು : ಷಡ್ಡಾತುವಿನಲ್ಲಿ 
ಷಡಕ್ಷರರೂಪಿಂದ ಷಡ್ಲಿಂಗ ಸ್ಥಾಪ್ಯವಾಗಿಹವು (ಚನ್ನವ.6. ೧೬೧-೩೫೮) ; ಅಷ್ಟಮದಂಗಳು 
ಅರಿಷಡ್ವರ್ಗಂಗಳು ಷಡೂರ್ಮಿಗಳು ಷಡ್ಭಾವವಿಕಾರಂಗಳು ಷಟ್ಕರ್ಮಂಗಳು ಷಡ್ಡಾತುಗಳು 
... ಇಂತಿವೆ ಆದಿಯಾಗಿ ತೋಜುವ ತೋಲ್‌ಕೆಯೆ ನಾನಲ್ಲ ಎನ್ನವೇ ಅಲ್ಲ (ಮಹಾದೇ. 

ಸಂ.) 

ಷಡ್ಬಲ (ನಾ). ೧. ರಾಜನ ಬಳಿ ಇರಬೇಕಾದ, ವಂಶಪರಂಪರೆಯಿಂದ 
ಬರುವ ಮೂಲಸೈನ್ಮ, ಸೇವಕವರ್ಗ, ಮಿತ್ರರಾಜರ ಸೇನೆ, ವ್ಮಾಪಾರಸ್ಥರ 
ಸಂಘಗಳ ಬಲ, ಸೆರೆಹಿಡಿಯಲ್ಪಟ್ಟ ಶತ್ರುಸೈನ್ಮ ಮತ್ತು ವನಚರರ ಸೈನ್ಯ 
ಎಂಬ ಆರು ಬಗೆಯ ಸೈನ್ಯಗಳು : ಸಾಧಿತಶತ್ರುಷಡ್ಬಲರನುಕ್ರಮದಿಂ ಚರರಂ 
ದ್ವಿಷನ್ನೈಪಾಷ್ಟಾದಶತೀರ್ಥದೊಳ್ನಡೆಯಿಸಲ್ನೇಜೆವರ್‌ (ಶಾಂತಿಪು. ೨-೪೨) ; ಪೃಥ್ವೀಪಾಲ 
ಭೂಪಾಲಂ . . . ಷಡ್ಬಲಬಲಿಷ್ಠನುಂ ದುರ್ಗಪಂಚಕಸಮಗ್ರನುಂ . . . ಆಗಿರ್ಪಂ 
(ಚಂದ್ರಪು. ೯-೧೧೬ ಮ. ೨. [ಜ್ಯೋತಿ] “"ಸ್ಥಾನ ಚೇಷ್ಟಾ ನಿಸರ್ಗ ಕಾಲ 
ದಿಕ್‌ ದೃಷ್ಟಿ ಎಂಬ ಗ್ರಹಗಳ ಆರು ವಿಧವಾದ ಬಲ'' (ಜಾತತಿ. ಪರಿ. ೩೯೧). 

(x0.] 

ಷಡ್ತಿಂದು (ನಾ). ಒಂದು ಬಗೆಯ ಹುಳು ; ನೆಲಗಿರುಬ : ಪಡ್ಬಿಂದುಹುಲು 
ಎಷಕ್ಕೆ-ಫೃತಮಂ ಪಾಲಂ ಕುಡಿಸಲ್ಕತಿಶ(ಭ) ಯಷಡ್ಬಿಂದುಕೀಟಕಂಗಳ ವಿಷಮಂ 
ಕ್ಷಿತಿಯೊಳಮಾಗಳಿ ಕಿಡಿಸುಗುಂ (ಐಮದ. ೧೩-೧೧೩) ; ಷಡ್ಬಿಂದು ಎಂಬ ಹುಳು ಕಚ್ಚಿದರೆ 
ಎಕ್ಕೆಯ ಹಾಲನು ಕಚ್ಚಿದ ಗಾಯಕ್ಕೆ ಇಕ್ಕಿಸುವುದು. ಷಡ್ಬಿಂದು ಎಂದರೆ ನೆಲಗಿರುಬ 
ಎಂಬರು (ವೈದ್ಮಸಾ. 11, ೨೧೩). ([ಸಂ.1 

ಷಡ್ಸಾಗ (ನಾ). (ರಾಜನಿಗೆ ಕೊಡುತ್ತಿದ್ದ ಧಾನ್ಮದ ಉತ್ಪತ್ತಿಯ) ಆರರ 
ಲ್ಹೊಂದು ಪಾಲು,- ಭಾಗ : ಷಡ್‌ಭಾಗಮಂ ಕೊಂಡು ತಪ್ಪದೆ ಭೂಪರ್‌ ಪ್ರತಿ 
ಪಾಳಿಪರ್‌ ಪ್ರಜೆಗಳಂ (ಆದಿಪು. ೧-೫೧) ; ಎನ್ನಲ್ಲಿ ಭಕ್ತಿ ಸಾಸವೆಯ ಷಡ್ಬಾಗದನಿತಿಲ್ಲ 
(ಬಸವ. ೩೮೫). [ಸಂ.) 

ಷಡ್ಭಾವವಿಕಾರ (ನಾ). ಹುಟ್ಟುವುದು, ಇರುವುದು, ಬೆಳೆಯುವುದು, ರೂಪಾಂ 
ತರ ಹೊಂದುವುದು, ಸೊರಗುವುದು ಮತ್ತು ಸಾಯುವುದು - ಹೀಗೆ 
ದೇಹಕ್ಕೆ ಇರುವ ಆರು ಬಗೆಯ ಬದಲಾವಣೆಗಳು : ಷಡೂರ್ಮಿಗಳು 
ಷಡ್ಬಾವವಿಕಾರಂಗಳು . . . ಇಂತಿವಾದಿಯಾಗಿ ತೋಜುವ ತೋಲ್‌ಕೆಯೆ ನಾನಲ್ಲ 


ಆ 


10 


20 


ಬ. ೧೦೧-೨೩೫). 


25 


35 


4 


ಷಡ್ಭಾಷೆ 


ಎನ್ನವೇ ಅಲ್ಲ (ಮಹಾದೇ.ಬ. ೧೦೧-೨೩೫) ; ಜಾಯತೆ ಅಸ್ತಿತೆ ವಿಪರಿಣತೆ ವಿವರ್ಧತೆ 
ಅಪಕ್ಷೀಯತೆ ವಿವಶ್ಶತೆ ಎಂಬ ಷಡ್ಭಾವವಿಕಾರಮುಳ್ಳಾತನೆನಿಸಿ (ಎವೇಕ. ೨೫೭). [ಸಂ.] 
ಷಡ್ಸಾಷೆ (ನಾ). ಮಹಾರಾಷ್ಟ್ರಿ, ಮಾಗಧಿ, ಶೌರಸೇನೀ, ಪೈಶಾಚೀ, ಚೂಲಿಕಾ ; 
ಪೈಶಾಚೀ ಮತ್ತು ಅಪಭ್ರಂಶ ಎಂಬ ಆರು ಭಾಷೆಗಳು : 8). "ಪ್ರಾಕೃತ' 
ಪರಾ. (ಸಂ. ಷಡ್ಬಾಷಾ। 
ಷಡ್ಫ್ರಮೆ (ನಾ). ಎ ಷಡುಭ್ರಮೆ : ಅರಿಷಡ್ವರ್ಗಂಗಳು ಷಡೂರ್ಮಿಗಳು ಷಡ್ರ್ರಮೆಗಳು 
. ಅಂತಃಕರಣಂಗಳು ಇಂತಿವಾದಿಯಾಗಿ ತೋಜುವ ತೋಟ್‌ಕೆಯೇನೂ ನಾನಲ್ಲ 
(ಮಹಾದೇ. ಕ. ೧೪೫-೩೪೧) ; ಜಾತಿವರ್ಣಾಶ್ರಮಸಮೇತ ಕುಲಗೋತ್ರನಾಮಾತಿಶಯಮೆಂಬ 
ಷಡ್ಬ್ರಮೆಯಿಂತಿವಂ ಪ್ರೀತಿಯಿಂ ಜೀವ ಮುಯ್ಯಾತು ಬೆಂಬಿಡನು (ಮನೋವಿ. ೫-೩೦) . 
(ಸಂ. ಷಡ್ಡ್ರ,ಮ] 
ಷಡ್ಯಂತ್ರ (ನಾ). ಒಳಸಂಚು ; ಗುಪ್ತಕಾರಸ್ಥಾನ : ಅವಳನ್ನು ಮೋಸಗೊಳಿಸಲು 
ಷಡ್‌ಯಂತ್ರವನ್ನು ಹುಡುಕುತ್ತಿದ್ದಾರೆ (ಕೊತಕಾ. ೩೫) ; ಮನುಷ್ಯನ ಸರ್ವಸ್ವವನ್ನೂ 
ಕಳೆದುಕೊಳ್ಳುವ ಈ ಷಡ್ಯಂತ್ರ ಮಾಡಿದವರಿಗೆ ದುಃಖದ ನಿಜವಾದ ಅನುಭವವಿಲ್ಲ 
(ಶೇಪ್ರಶ್ನ. ೨೮೧). [ಸಂ.7/ ಹಿಂ. ಷಡ್ಕಂತ್ರ್‌) 
ಷಡ್ರತ್ನಿ (ನಾ). ಆರು ಮೊಳ : ಅಲ್ಲಿಯ ನಿಳಿಂಪರೆಲ್ಲಂ ಷಡ್ರಶ್ನಿಪ್ರಮಾಣದೇಹರುಂ 
[ಸಂ.) 
ಷಡ್ರಸ (ನಾ). ೧. ವ ಷಡುರಸ ೧ :ಷಡ್ರಸಗಳನ್ನು ಸೇರಿಸಿ ನಳಪಾಕ ಭೀಮಪಾಕಗಳನ್ನು 
ಇಳಿಸುವವರೇ ಪಾಕಕಲಾನಿಪುಣರು (ಜೀವಾತ್ಮ. ೧೭೨). ೨. 5 ಷಡುರಸ ೨ : ನೃಪಂ 
ಷಡ್ರಸಾದಿಗಳನಾರೋಗಿಸಿ ವಿಮಳಹಂಸತೂಲದೊಳ್ಳವಡಿಸಿದನು 
( [ಸಂ.1 
ಷಡ್ರುಚಿ (ನಾ). ೧. = ಷಡುರಸ ೧ : ನಾಲಿಗೆಗೆ ವಿಷಯ ರಸ-ಉದಕದಲ್ಲಿ 
ಕೂಡಿಕೊಂಡು ಷಡ್‌ರುಚಿಗಳ ಗುರುತಿಸುವದು (ಚಿನ್ನಸಾ. ೧೩೧). ೨. ಎ ಷಡುರಸ ೨: 
ಪೂಜಾಫಲದಿಂ ಕನ್ನಯ್ಮನ ಮಾಂಸವೆಲ್ಲ ಪರಮಷಡ್ರುಚಿಯಾಯಿತ್ತಯ್ಯ ನಿನ್ನ ರಸೆಗೆ 
(ಸಿದ್ದವ. ೧೦೯೯-೩೩೩). [ಸಂ.] 
ಷಡ್ಲಿಂಗ (ನಾ). ಎ ಷಡುಲಿಂಗ : ಷಡಾಧಾರಂಗಳಲ್ಲಿ ಷಡಕ್ಷರರೂಪದಿಂದ 
ಷಡ್ಡಿಂಗಸ್ಥಾಪ್ಯವಾಗಿಹವು (ಚನ್ನವ. ಕ ೧೬೧-೩೫೮); ಷಡ್ಲಿಂಗಾವರಣ ಸಚ್ಚಿದಾಕಾರ 
... ಜಯ ಜಯ ಕೃಪಾರತ್ನಾಕರ (ಏಕೋಪು. ೧-೧). (ಸ0.) 
ಷಡ್ವದನ (ನಾ). ೧. ಆರುಮುಖಗಳು : ಮದನಾರಿಯ ಷಡ್ವದನಗಳಿವು (ದೀಕ್ಷಾಬೋ. 
೬೧-೫೫). ೨. ಹ ಷಡಾನನ ೨ : ಪಠನಾಗಾರಕ್ಕೆದಿ ಷಡ್ರದನನಂ ಗದ್ದುಗೆಯೊಳಿರಿಸಿ 
೬ . . ಓಂಕಾರಮಂ ಬರೆಯಲೆನ್ನ ಕೈವಿಡಿದು . . . ಹೊಡೆದನಯ್ಮ (ಭಾವಚಿಂ. ೧-೩೮) ; 
`ಷಡ್ವದನನಳವಿಗೈತಂದು ಬಿಲ್ಲೊನೆಯನುಚೆ ನೇವರಿಸಿ (ಚಿಬಪು. ೪೦-೧೩). [ಸಂ.] 
ಷಡ್ವರ್ಗ (ನಾ). ೧. ಎಷಡರಿ : ಪಂಚೇಂದ್ರಿಯ ಷಡ್ವರ್ಗ ಸಪ್ತಧಾತು ಅಷ್ಟಮದಂಗಳ 
ತಡೆಯಬಲ್ಲಡೆ ಕೂಡಲಸಂಗಯ್ಮನಲ್ಲಿ ಅದೆ ಅಚ್ಚಶೀಲ (ಚನ್ನವ. ಕ. ೫೩೯-೧೧೬೮). 
೨. [ಜ್ಯೋತಿ] ಲಗ್ನ, ಹೋರೆ, ದ್ರೇಕ್ಕಾಣ, ನವಾಂಶ, ದ್ವಾದಶಾಂಶ ಮತ್ತು 
ತ್ರಿಂಶಾಂಶ ಎಂಬ ಆರು ವಿಧವಾದ ವರ್ಗ : ಭವನಂ ದ್ವಾದಶಭಾಗಂ ನವಾಂಶಕಂ 
ತ್ರಿಂಶದಂಶ ಹೋರಾ ದ್ರೇಕ್ಕಾಣವೆನಿಪ್ಪಿನಿತುಂ ಷಡ್ವರ್ಗವೆಂಬ ಪೆಸರಿಂ ಪ್ರವರ್ತಿಕುಂ 
[ಸಂ.] 
ಷಡ್ವರ್ಣ (ನಾ). ೧. ವ ಷಡುವರ್ಣ : ಶ್ವೇತಾದಿ ಷಡ್ವರ್ಣದ್ರವ್ಯವನೊಲವಿನಿಂದಲರ್ಪಿಸಿ 
(ಚೆಬಪು. ೬೧-೬೦). ೨. ಆರು ಅಕ್ಷರಗಳು : ರುದ್ರತ್ವಮಂ ತಾಂ ಪೊರೆದತ್ತೀ ಮಂತ್ರ 
ಕೋಟಿಸ್ಪುಟಮಕುಟಮಹಾರತ್ನಷಡ್ವರ್ಣಮಂತ್ರಂ (ರಾಜಶೇ. ೪-೮೫); ಮಕಾರದಿಂ 
ಬಕಾರಾದಿ ಷಡ್ವರ್ಣಂಗಳು . . . ಉದಿಸಿದವು (ಉದ್ಭವಾ. ೭-೨). ಸಂ.) 
ಷಡ್ವಿಧ (ನಾ). ಆರು ಬಗೆ, - ಪ್ರಕಾರ : ಷಡ್ವಿಧ ಲಿಂಗಾಂಗದ ಮೂಲವನಲ್‌ದು 
ಷಡ್ವಿಧ ಅರ್ಪಿತಾವಧಾನವನಾಚರಿಸಿ . . . ನಡೆನುಡಿಸಂಪನ್ನರಾದವರೇ ಶಿವಭಕ್ತರು 
ಕಾಣಾ (ಮಡಿಮಾ. ೧೧-೧೨) ; ಅನಶನಾವಮೋದರ್ಯಾದಿ ಷಡ್ವಿಧಬಾಹ್ಮತಪಮುಂ 
- . . ತನ್ನೊಳುಂ ಸಚ್ಛನ್ನಮಾಗಿ (ಪುಷ್ಪಪು. ೧೪-೧೬ ವ). [ಸಂ.] 
ಷಡ್ವಿಧಭಕ್ತಿ (ನಾ). ಶ್ರದ್ಧೆ, ನಿಷ್ಠೆ. ಅವಧಾನ, ಅನುಭವ, ಆನಂದ ಮತ್ತು 


*- * - ಅಪ್ಪರ್‌ (ಸುಕುಮಾ. ೧೧-೬೨ ವ). 


ಜೈಮಿಭಾ. ೨-೬೪). 


(ಜಾತತಿ. ೧-೪೫). 


೮೧೮೮ 


ಷರಾ 
2 


ಸಮರಸಗಳೆಂಬ ಆರು ವಿಧವಾದ ಭಕ್ತಿ : ಆ ಅಂಗಕ್ಕೆ ಕಲೆಗಳನೆ ಷಡ್ತಿಧ 
ಶಕ್ತಿಗಳೆಂದೆನಿಸಿ ಆ ಶಕ್ತಿಗಳಿಗೆ ಷಡ್ವಿಧಭಕ್ತಿಯನಳವಡಿಸಿ (ಮಹಾದೇ. ಬ. ೧೦೩-೨೩೫) ; 
ಶ್ರದ್ಧಾಭಕ್ತಿ ನಿಷ್ಠಾಭಕ್ತಿ ಅವಧಾನಭಕ್ತಿ ಅನುಭವಭಕ್ತಿ ಅನಂದಭಕ್ತಿ ಸಮರಸಭಕ್ತಿಯೆಂಬ 
ಷಡ್ವಿಧಭಕ್ತಿಗಳಂ ಪರಿವಿಡಿದಪ್ಪುದು (ಎವೇಕ. ೧೧೧). ಸಂ.) 
5 |ಪಡ್ವಿಷಯ (ನಾ). ರೂಪ, ಶಬ್ದ, ರಸ, ಗಂಧ, ಸ್ಪರ್ಶ ಮತ್ತು ಜ್ಞಾನ ಎಂಬ, 
ಆರು ವಿಷಯಗಳು : ಷಡ್ವಿಷಯವೇ ಷಟ್ಪದಾರ್ಥಂಗಳು (ಚಿಬಸು ೬೧-೫೬). ಸಂ.) 
ಷಣ್ಮತ (ನಾ). ೧. ಶೈವ, ವೈಷ್ಣವ, ಶಾಕ್ತ, ಸೌರ, ವೈನಾಯಕ ಮತ್ತು ಸ್ಕಾಂದ 
ಎಂಬ ಆರು ಭಕ್ತಿಮಾರ್ಗದ ಧರ್ಮಗಳು : ಷಣ್ಮತದಿಂದ ಬಳಲುವ 
ಕಥೆಯಿದಲ್ಲವುಯಿಂದಿದುವೆ ನಿಜಮುಕ್ತಿ ತಾನಹ ಮುಕ್ತಿ ಮಹಮುಕ್ತಿ (ಜ್ಞಾನಸಿಂ. ೧-೨೪); 
ಶೈವ, ವೈಷ್ಣವ, ಶಾಕ್ತ, ಸೌರ, ಗಾಣಾಪತ್ಮ, ಸ್ಕಾಂದಗಳೆಂಬ ಷಣ್ಮತಗಳು ಪೂಜ್ಮದೇವತಾ 
ವಿಭಾಗದಿಂದ ವಿಭಕ್ತಗಳಾಗಿರುವುವು (ಒಂದಸಾ. ೯). ೨. ಆರು ಮತಗಳ ಅನುಯಾಯಿ 
ಗಳು :ಷಣ್ಮತರಿರುವ ಮ್ಕಾರೆಯ ಮಾರದಂತಾಗಮರು ಧರ್ಮಜರ ತೆರನನರಿದಾರೈದು 
ದುಷ್ಟರ ಮುರಿದು ಜನರಕ್ಷಣೆಯಗರೆಯದೆ ತೆರಿಗೆ ದಂಡಗಳಾಸೆಗೈವರೆ 
(ಬಿಜ್ಜಪು. ೭೦-೩೨). ([ಸಂ.1 
ಷಣ್ಮುಖ (ನಾ). ೧. ಆರುಮುಖಗಳು : ಆತ್ಮಾದಿ ಷಡಂಗಗಳೂ ಷಣ್ಮುಖಗಳೂ 
ಷಟ್ಕರಗಳೂ ಷಟ್‌ಪದಾರ್ಥಗಳೂ ಆಗಿ ರೂಪುಗೊಳ್ಳುವವು (ಶಿವಾಸೂ. ೪1. ಪ್ರಸ್ತಾವನೆ). 
೨. ಆರು ಮುಖಗಳುಳ್ಳುದು :ಆ ವರೆಗೂ ಮೂಕವಾಗಿ ನಡೆದ ಆಟ... ಒಮ್ಮೆಲೇ 
ಚತುರ್ಮುಖವಾಗಿ, ಷಣ್ಮುಖವಾಗಿ ಕಲೆಯಹತ್ತಿತು (ಮೂರುದಾ. 6). ೩, ಆರು 
ಮುಖಗಳುಳ್ಳೆವನು ; ಕುಮಾರಸ್ವಾಮಿ : ಷಣ್ಮುಖ ನೋಡುವಡೆ ತಾರಕಧ್ಭಂಸಿ 
(ಸಿದ್ಧಮಕ. ೫೭-೧೮೨) ;ಷಣ್ಮುಖನಿಂದೆ ತಾರಕಂ ಮಡಿದ ಸಮನಂತರದೊಳು ತಲೆದಡಹಿದಳ್‌ 
ಧರಾವನಿತೆ (ಚಿಬಪು. ೪೧-೨). ೪. ಅಗ್ನಿ : (8.೫. ಒಂದು ಬಗೆಯ ಹುಣ್ಣು (7): 
ಅಂಬುಳುವಾದಡೆ ಷಣ್ಮುಖನೆಂಬರು ಸೀವಳಿಗೆಯಾಗೆ ಸಲೆ ಮಾರಿಯ ಹುಣ್ಣೆಂಬರು 
ತುಜ್‌ಯಾದಡೆ ಫಣಿಯೆಂಬರ್‌ ಮತಿಹೀನಜನರದೇನಂ ಮಾಡರ್‌ (ಸಮಪ. ೯-೨೬). [ಸಂ.) 
ಷಣ್ಮು ಖಪ್ರಿಯ (ನಾ). [ಸಂಗೀತ] ಒಂದು ರಾಗದ ಹೆಸರು : ಷಣ್ಮುಖಪ್ರಿಯ- 
೫೬ನೇ ಮೇಳಕರ್ತರಾಗ. ಪ್ರಾಚೀನನಾಮ "ಚಾಮರ', ಪ್ರಸಿದ್ದರಾಗ. ಎಲ್ಲಾ ವೇಳೆಯಲ್ಲೂ 
ಹಾಡಬಹುದು (ಸಂಗೀಚಂ. ೧೪೩). ಸಂ.) 
ಷತ್ವ (ನಾ). "ಷ' ಎಂಬ ಅಕ್ಷರ : ಷತ್ವಕ್ಕೆ ಮತ್ವಂ - ಉಷ್ಕನ್‌ - ಉಮ್ಮೆ 
(ಶಮದ. ೨೬೫ ಪ್ರಯೋ). ([ಸಂ.) 
ಷಬಕೂನು (ನಾ). ರಾತ್ರಿಕಾಲದಲ್ಲಿ ಮಾಡುವ ದಾಳಿ,- ಮುತ್ತಿಗೆ 
ಹೈದರಲ್ಲಿಖಾನಬಹದರವರು . . . ಗೋಪಾಲಹರಿರಾಸ್ತೆದವರ ದಂಡಿನ ಮೇಲೆ 
ಷಬಕೂನು ಮಾಡಿ ಮರುದಿನ ವಿಭಾಮ ಕೊಡಲಾಗಿ (ಹೈದರ. ೪೩). 
| ಆ- ಪಾರ. ಮರಾ. ಶಬ್‌ಖೂನ್‌] 
ಷರಟು, ಶರಟು, ಶರ್ಟು (ನಾ). ಅಂಗಿ : ಒಂದು ದಟ್ಟ ಪಂಚೆ - ಪಾದಿಯದು. 
ಮೇಲಕ್ಕೊಂದು ಅರೆತೋಳಿನ ಷರಟು (ಆಲಹೂ.೧೦೬) ; ಅಗಸನಿಂದ ಬಂದ ಚೆಡ್ಡಿ ಷರಟಿನ 
ಅಲಂಕಾರ (ಮಾರ್ಗದ. ೨೪). ಶರಟು : ಈ ಕೋಟು, ಈ ಶರಟು, ಈ ಶರಾಯಿ . . . 
ನಿನ್ನದೇ ತೆಗೆದುಕೋ (ನವ್ಮಧ್ಧ. ೮೭). ಶರ್ಟು : ಕೇಶವನು ಬಕ್ಕತಲೆ ಮಾಡಿಕೊಂಡು ಬರಿ 
ಶರ್ಟಿನ ಮೇಲೆ ನಿಂತಿದ್ದ ಹಾಗೆ ಧೋತರವನ್ನು ಮೇಲೇರಿಸಿದ (ಸಮಜೀ. ೪೮೩) ; ಇಸ್ತ್ರಿ 
ಮಾಡಿರವಿದ್ದರೂ ಸ್ವಚ್ಛವಾದ ಅರ್ಧತೋಳಿನ ಶರ್ಟು (ಮೂರುದಾ. ೨೪೩). 
([€- ಇಂ. Shin] 


10 


25 


40 | ಷರತ್ತು "ಶರತ್ತು' ನೋ. 

ಷರಬತ್ತು "ಶರಬತ್ತು' ನೋ. 

ಷರಾ "ಶರಾ' ನೋ. 

ಷರ್ಮಾ (ನಾ). ಮಹಮ್ಮದೀಯರ ಮದುವೆಯಲ್ಲಿ ಓದುವ 
ಇಸ್ಲಾಂಧರ್ಮಶಾಸ್ತ್ರದ ವಾಕ್ಕ : ನಿನ್ನನ್ನು ಮಸಜಿದಿಗೆ ಕರೆದುಕೊಂಡು ಹೋಗಿ 
ಷರಾ (ಮದುವೆಯಾಗುವ ಮಂತ್ರ)ವನ್ನು ಓದಿಸುವೆನು (ಕೋಹಿನೂ. ೬೫). 


[ಆ- ಅರ. ಹಿಂ. ಶರ್ಲ; ಮರಾ. ಶರಾ] 


ಷರಾಕಟ್ಟು 


ಷರಾಕಟ್ಟು (ಕ್ರಿ). (ಹಣ ಕಟ್ಟಿದುದಕ್ಕೆ) ದಾಖಲೆ ಮಾಡು ; ಟಿಪ್ಪಣಿ ಬರೆ : 
ಆಸಲಿನಲ್ಲಿ ಸ್ವಲ್ಪ ಕೊಟ್ಟು ಪತ್ರಕ್ಕೆ ಷರಾಕಟ್ಟದಿದ್ರೆ ಅವರಂತೂ . . . ಜಮಾನು ಹರಾಜು 
ಮಾಡುವುದೇ ಸರಿ (ತುಂಬಿಕೊ. ೫೬). ([ಷರಾ((ಆ ಶರಾ) * ಕಟ್ಟು] 

ಷರಾಬು "ಶರಾಬು' ನೋ. 

ಷರಾಯಿ "ಶರಾಯಿ' ನೋ. 

ಷರಾರತಿ (ಗು). ಮಾತ್ಸರ್ಯವುಳ್ಳ ; ಮತ್ಸರದಿಂದ ಕೂಡಿದ : ದಿಂಡಿಗಲ್ಲು ಕಡೆ 
ಷರಾರತಿ ಪಾಳೇಗಾರರ ತಂಬೀ ಬಗೆ ಹೈದರಲ್ಲಿಖಾನಬಹದರವರಿಗೆ ಮೊಕರೂರು 
ಮಾಡಿ (ಜೈರರ. ೩೪). (೯ ಆರ. ಹಿಂ. ಮರಾ. ಶರಾರತೀ। 

ಷರಿಯತ್ತು (ನಾ). ಮುಸಲ್ಮಾನರ ಧರ್ಮಶಾಸ್ತ್ರ : ಈ ಎರಡನೆಯ ಸೂಕ್ತಿಯಲ್ಲಿ 
ಸಂಪೂರ್ಣ ಕುರಾನ್‌, ಷರಿಯತ್ತಿನಲ್ಲಿ ಅರ್ಧ, ತರೀಖತ್‌ನಲ್ಲಿ ಕಾಲು ಭಾಗ - ಇಷ್ಟೂ 
ಅಡಗಿದೆ (ನಗಹೂ. ೬೭). [4 ಅರ. ಹಿಂ. ಶರೀಅತ್‌ ; ಮರಾ. ಶರೀಯತ್‌] 

ಷರೀಕು 'ಶರೀಕು' ನೋ. 

ಪರ್ತಿ (ನಾ). ""ಷರ್ತಿ ಎಂದರೆ ತಾಲ್ಲೂಕಿನ ವರಮಾನವನ್ನು ಗುತ್ತಿಗೆಗೆ 
ಕೊಡುವ ಏರ್ಪಾಡು'' (ಮಹಾವಂ. ೭6). (€- ಆರ. ಹಿಂ. ಶರ್ತಿೀ। 

ಷವರ್ಣ (ನಾ). "ಷ' ಎಂಬ ಅಕ್ಷರ. 150.1 

ಷಪ್ಪಿ (ನಾ). ಒಂದು ಸಂಖ್ಯೆ ; ಅರುವತ್ತು : ಶ್ರಿಶತಸಂಯುತಷಬ್ಬರುಜೆಗಳ ವಶದಿ 
ನೊಂದುಮ್ಮಳಿಸುವದಟ್‌ಂ. .. ಉತ್ತಮತಪಸಿಗೆನ್ನೊಡಲ ಅಶನವಾಗಿ ಕೃತಾರ್ಥನಪ್ಪೆನು 
(ಬಸಪು,. ೨೪-೧೪). (ಸಂ. 

ಷಬ್ಬಕ (ನಾ). ಅರುವತ್ತುದಿನಗಳಲ್ಲಿ ಫಸಲಿಗೆ ಬರುವ ಒಂದು ಬಗೆಯ ಭತ್ತ: 
ಚರಕನ ಕಾಲದಲ್ಲಿ . . . ಷಷ್ಟಿಕವೆಂಬ ಜಾತಿ ಬೇಸಗೆಯ ೬೦ ದಿನಗಳಲ್ಲಿ ತೆನೆ 
ಬಿಡುವುದೆಂದೂ ತಿಳಿಯಲಾಗಿತ್ತು (ಶಾಸಗಿ. ೧೩). [ಸಂ. ಷಬ್ಬಕಾ] 

ಷಷ್ಟಿಕಾವ್ರೀಹಿ (ನಾ). ಎ ಷಷ್ಟಿಕ : ಕಳಮಷಜ್ಟಕಾವ್ರೀಹಿ ಯವಯಾವನಾಳ . . . 
ಧಾನ್ಮಕಾದಿ ವಿವಿಧಧಾನ್ಮಭೇದಂಗಳುಂ (ಆದಿಪು. ೬-೭೨ ವ). (ಸೆಂ) 

ಷಷ್ಟಿಕೆ (ನಾ). ಎಷಷ್ಟಿಕ : ""ಯವ್ಮಂ, ಯವಕ್ಕಂ, ಷಬ್ಬಿಕ್ಕಂ. . . ಷಷ್ಟಿಕೆಗಳು ಬೆಳೆಯುವ 
ಕ್ಷೇತ್ರವಾಗಿದೆಯೋ ಅವರ ಪೆಸರುಗಳು'' (ಸಿದ್ದಾಂತಿ. ೨೭೫). (ಸಂ. ಷಬ್ಬಕಾ] 

ಷಷ್ಟಿಕ್ಕ (ನಾ). ಷಷ್ಟಿಕಧಾನ್ಕವನ್ನು ಬಿತ್ತಿದ ಭೂಮಿ : "“ಯವ್ಯಂ, ಯವಕ್ಕಂ, 
ಷಷ್ಟಿಕ್ಕಂ . . . ಷಷ್ಟಿಕೆಗಳು ಬೆಳೆಯುವ ಕ್ಷೇತ್ರವಾಗಿದೆಯೋ ಅವರ ಪೆಸರುಗಳು'' 
(೩ದ್ದಾಂತಿ. ೨೭೫). [ಸಂ.) 

ಷಷ್ಟಿ ಪೂರ್ತಿ (ನಾ). ಅರವತ್ತುವರ್ಷಗಳು ತುಂಬಿದಾಗ ನೆರವೇರಿಸುವ 
ಸಮಾರಂಭ ;ಷಷ್ಟ್ಯಬ್ಹ ಸಮಾರಂಭ : ಅವರ ಷಷ್ಟಿಪೂರ್ತಿಯು ವಿಜೃಂಭಣೆಯಿಂದ 
ಜರುಗಿತು (ರೂಢಿ). ಪಂ.) 

ಷಪ್ಪಿಹಾಯನ (ನಾ). ಅರವತ್ತುವರ್ಷದ ಆನೆ : ಬಳಿಸೂನು . . . ಬಳಗರ್ವದೆ 
ಷಪ್ಪಿಹಾಯನಂ ತುಂಗಗಜಂ ಕಳಭಕ್ಕಿದಿರ್ಚಿದಂತಿರೆ ಮುಳಿದು ಕುಮಾರಂಗಿದಿರ್ಚ 
ನಿಂದವಸರದೊಳ್‌ (ಜಗವಿ. ೧೭-೧೩೦). [ಸಂ] 

ಪಪ್ಪ್ಯಬ್ದ (ನಾ). ಎ ಷಷ್ಟಿಪೂರ್ತಿ : ಅವರ ಷಷ್ಟಬ್ಹದಂದು ಬಡವರಿಗೆ ಅನ್ನದಾನ 
ಮಾಡಿದರು (ರೂ). (ಸಂ.] 

ಷಷ್ಠ (ಗು). ೧. ಆರನೆಯ : "ಷಷ್ಕಭಾಗ' ಪರಾ. (ನಾ). ೨. ಆರನೆಯದು. (ಸಂ.1 

ಹಷ್ಮಭಾಗ (ನಾ). (ಭೂಮಿಯ ಹುಟ್ಟುವಳಿಯಲ್ಲಿ ಅರಸನಿಗೆ ಸಲ್ಲಿಸಬೇಕಾದ) 
ಆರನೆಯ ಒಂದು ಭಾಗ ; ಷಡ್ಭಾಗ : ಜನಪರ್ಗೆ ನಿಖಿಲವರ್ಣದ ಜನಗಳ್‌ 
ಕುಡುತಿರ್ಪ ಷಷ್ಮಭಾಗಮದಳಿಗುಂ (ಶಾಕುಂಶ. ೨೬-೪೮); ಷಷ್ಕಭಾಗದೊಳೆ 
ಬಾಳ್ವರಸಂಗಮಿದಲ್ತೆ ಬೇಹರರಿ (ಶಾಕುಂತ. ೬೧-೧೦೪). ಸಂ.) 

ಷಷ್ಠಾಪ್ಟಕ (ನಾ). ೧. [ಜೋತಿ] ವಧು ಮತ್ತು ವರರ ರಾಶಿಗಳು ಪರಸ್ಪರ 
ಆರು ಮತ್ತು ಎಂಟನೆಯ ಮನೆಗಳಲ್ಲಿರುವುದು ;ವಿವಾಹಕ್ಕೆ ಯೋಗ್ಕವಲ್ಲದ 
ಸಂಬಂಧ. ೨. (ಆಲಂ) ಪರಸ್ಪರ ವಿರೋಧ, - ವೈಮನಸ್ಕ : ಮದುವೆ 
ಯಾದಾಗಿನಿಂದಲೂ ಗಂಡನಿಗೂ ಹೆಂಡತಿಗೂ ಷಷ್ಠಾಪ್ಟಕವಾಗಿ ಕಡೆಗೆ ಬೇರೆಯಾಗಿ 
ಹೋದರು (ರೂಢಿ). [ಸಂ.] 


೮೧೮೯ 


45 


ಹಾಗಿರ್ದಪೇಷ್‌ 


ಷಷ್ಠಿ (ನಾ). ೧. ಕೃಷ್ಣಪಕ್ಷ ಅಥವಾ ಶುಕ್ಷಪಕ್ಷದ ಆರನೆಯ ದಿನ, - ತಿಥಿ : 
ಕಾಳದ ಪಂಚಮಿ ಷಷ್ಠಿ ಬಿದಿಗೆಯೆಂಬಿವು ಸಮಸ್ತಸುರಪುರಗೃಹಪ್ರತಿಷ್ಠೆಗೆ ಶುಭದಂ 
(ಲೋಕೋಪ. ೨-೫೦) ; ಆ ಪಕ್ಷಂಗಳೊಳಗೆ ಅಗ್ನಿಯೇ ದೇವತೆಯಾಗುಳ್ಳ ಪಾಡ್ಕ . . . 
ಷಣ್ಮುಖನಧಿದೇವತೆಯಾದ ಷಷ್ಠಿ (ಎವೇಕ. ೨೬೨). ೨. ದುರ್ಗಾದೇವಿಯ 
ಹೆಸರುಗಳಲ್ಲಿ ಒಂದು. ೩. ಶಕ್ತಿದೇವತೆಗಳಲ್ಲಿ ಒಂದು : ವಿಜಯ ಯಮದೂತಿ 
ಪರಾಜಿತೆ ಮಕರಿ ಜಯೆ ಅಜಿತೆ ಷಷ್ಠಿ ಕಾಳರಕ್ಕಸಿ ಬಂದರು ಸೋಜಿಗದ ಶಕ್ತಿಯರುಗೂಡಿ 
(ಸಿದ್ದಪು. ೮-೯೦). ೪. [ವ್ಮಾಕ] ನಾಮವಿಭಕ್ತಿಗಳಲ್ಲಿ ಆರನೆಯದು ; 
ಸಂಬಂಧವನ್ನು ಸೂಚಿಸುವ ವಿಭಕ್ತಿ : ಪತಿಕುಲ ಜಾತ್ಯವಯವ ವಿಶ್ರುತಲಕ್ಷಣ 
ಸಂನಿಧಾನ ಸಂಸ್ಪರ್ಶ ಸಮಾಗತ ಸಂಬಂಧದೊಳಂ ತದ್ದತ ಸಂಬಂಧದೊಳುಮುಂಟು 
ಷಷ್ಠಿಗೆ ಯೋಗಂ (ಶಮದ. ೧೩೨). 

ಷಪ್ಮೀಹಬ್ಬ ವ ಮಾರ್ಗಶಿರಶುದ್ಧಷಷ್ಠಿ ಮತ್ತು ಅಂದು ಆಚರಿಸುವ 
ಕಾರ್ತಿಕೇಯನ ಪೂಜಾ ಸಮಾರಂಭ ; ಸುಬ್ಬರಾಯಷಷ್ಠಿ : (ಅ. 
(ಸಂ. ಷಷ್ಠೀ) 

ಷಷ್ಠೋಪವಾಸ (ನಾ). ಆರುದಿನಗಳ ಉಪವಾಸ : ಸಹೇತುಕವನದೊಳ್‌ 
ಷಷ್ಠೋಪವಾಸದಿಂ ವೈಶಾಖಶುದ್ಧನವಮಿಯ ಪೂರ್ವಾಹ್ನದೊಳ್‌ . . . ದೀಕ್ಷೆಗೊಂಡು 
(ಚಾವುಪು. ೧೦೮); ದುಷ್ಪಕರ್ಮಾರಿ ಷಷ್ಠೋಪವಾಸದೊಳಿರ್ದು ಸೌಷ್ಠವಮತಿಮಾರ್ಗ 
ದಿರವ ಪುಟ್ಟಿದ ಜನಕೆಲ್ಲ ತೋಜಲು (ಅನಂಚ. ೧೩-೮೪). (ಸಂ.] 

ಷಹ್ಮೋಪವಾಸಿ (ನಾ). ಆರುದಿನಗಳವರೆಗೆ ಉಪವಾಸವ್ರತವನ್ನು 
ಮಾಡುವವನು: ಆ ಮುನೀಶ್ವರಂ ಷಷ್ಠೋಪವಾಸಿ ನಿಯಮನಿಯಮಿತನಾಗಿರ್ಪುದುಂ 
(ಮಲ್ಲಿಪು. ೧೩-೧೯೧). ಸಂ. ಷಷ್ಠೋಪವಾಸಿನ್‌] 

ಷಹ "ಶಹ' ನೋ. 

ಷಹಜಾದ (ನಾ). ರಾಜಕುಮಾರ ; ದೊರೆಯ ಮಗ : ಸುಲ್ತಾನರು ಕ್ಷೇಮ. ಆದರೆ 
ಷಹಜಾದರನ್ನು ಇಂಗ್ರೇಜಿಗಳಿಗೆ ಒಪ್ಪಿಸುವರಂತೆ (ಅನ್ನಾವ. ೨೯). 

| ಆ-- ಹಿಂ ಶಹಜಾದಾ; ಮರಾ. ಶಹಾಜಾದ] 

ಷಹರ "ಶಹರು' ನೋ. 

ಷಹರು "ಶಹರು' ನೋ. 

ಷಹಸಾದೆ (ನಾ). ದೊರೆಯ ಮಗಳು ; ರಾಜಕುಮಾರಿ : ದಿಳ್ಳೀ ಷಹಸಾದೆಯಿಂದ 
ರಾಜ್ಯವನ್ನು ಹೊಂದಿದ ಸಾಹುಮಹಾರಾಯನ ದರಬಾರು ಕಟ್ಟಕಡೆಗೆ ಯಾವ ಗತಿಗೆ 
ಇಳಿಯಿತು ಬಲ್ಲಿರ ? (ಮುಸಗ. ೪೪). (4 ಹಿಂ. ಶಾಹಜಾದೀ; ಮರಾ. ಶಹಾಜಾದೀ। 

ಷಹಾ "ಶಹಾ' ನೋ. 

ಷಹೀದ, ಷಹೀದು (ನಾ). ಧರ್ಮಕ್ಕಾಗಿ (ಅಥವಾ ಯುದ್ಧ ಇತ್ಯಾದಿ 
ಸಂದರ್ಭಗಳಲ್ಲಿ) ಆತ್ಮಾರ್ಪಣೆ ಮಾಡುವವನು ; ಹುತಾತ್ಮ : ಜ್ಞಾನಿಯ 
ಲೆಕ್ಕಣಿಕೆಯ ತುದಿಯಲ್ಲಿರುವ ಮಸಿಯ ಹನಿಯು ಧರ್ಮಾರ್ಥವಾಗಿ ಪ್ರಾಣವನ್ನು ಕೊಟ್ಟ 
ಷಹೀದನ ರಕ್ತಕ್ಕಿಂತ ಪವಿತ್ರವಾದುದು (ಹಮಪ. ೩೮). ಷಹೀದು : ನಾವು ಶತ್ರುಗಳಿಗೆ 
ಬೆನ್ನ ಕೊಟ್ಟು ಬಂದುದು ಅಯುಕ್ತವಾಯಿತು, ಇಲ್ಲ ಅವರಿಗೆ ಹೊಡೆಯಬೇಕು, ಇಲ್ಲ 
ಷಹೀದು ಆಗಬೇಕು (ಚತ್ರಪಾ. ೬೪).  ( €- ಅರ. ಪಾರ. ಹಿಂ. ಮರಾ. ಶಹೀದ; 

ಷಹೀದು "ಷಹೀದ' ನೋ. 

ಹಾ:ಪಸಂದ್‌, ಷಾಪಸಂದ್‌ (ನಾ). ಒಂದು ಬಗೆಯ ಕುದುರೆಗಾಡಿ : 
ಮೈಸೂರಿನಲ್ಲಿ ಆಗಲೂ ಷಾಃಪಸಂದನ್ನು ನೋಡಬಹುದು (ರೂಡಿ). ಪಾಪಸಂದ್‌ : 
ಸೊಗಸುಗಾರರಾದ ಮೈಸೂರಿನವರಿಗೆ "ಷಾಪಸಂದ್‌' ಬೇಕು. ಈ ಜಟಕಾವನ್ನು ಷಾಪಸಂದ್‌ 
ಆಗಿ ಪರಿವರ್ತಿಸಲು ಸಾಧ್ಯವಿದೆ (ನಾಡಿಗೇ.೪೯). (7 

ಷಾಗಿರ್ದ್‌ಪೇಷಾ "ಷಾಗಿರ್ದಪೇಷ್‌' ನೋ. 

ಷಾಗಿರ್ದ್‌ಪೇಷಾಕಚೇರಿ "“ಷಾಗಿರ್ದಪೇಷ್‌ಕಚೇರಿ' ನೋ. 

ಹಾಗಿರ್ದಪೇಷ್‌, ಷಾಗಿರ್ದ್‌ಪೇಷಾ (ನಾ). ಕಚೇರಿಯಲ್ಲಿ ಕೆಲಸಮಾಡುವ 
ನೌಕರ, - ಚಾಕರ : "ಷಾಗಿರ್ದಪೇಷ್‌ಕಚೇರಿ' ಪರಾ. ಷಾಗಿರ್ದ್‌ಹೇಷಾ: 
"ಷಾಗಿರ್ದ್‌ಪೇಷಾಕಚೇರಿ' ಪರಾ. (4 ಪಾಠ. ಮರಾ. ಶಾಗಿರ್ದ್‌ಪೇಶಾ] 


ಷಾಗಿರ್ದಹೇಷ್‌ಕಚೇರಿ 


ಷಾಗಿರ್ದಪೇಷ್‌ಕಚೇರಿ, ಷಾಗಿರ್ದ್‌ಪೇಷಾಕಚೇರಿ (ನಾ). ಅಠಾರಾಕಚೇರಿಗಳಲ್ಲಿ 
ಒಂದು :ವ್ಕಾಸರಾಯರು ಅರಮನೆಗೆ ಸೇರಿದ ಷಾಗಿರ್ದಪೇಷ್‌ಕಚೇರಿಯ ಕೆಲಸವನ್ನೂ, 
ಸಂದಲ್‌ ಇಲಾಖೆಯ ಕೆಲಸವನ್ನೂ ಸಹ ನೋಡುತ್ತಿದ್ದರು (ಮಹಾವಂ. 1, ೨೮). 
ಷಾಗಿರ್ದ್‌ಪೇಷಾಕಚೇರಿ : ಚೊಪದಾರ, ಮಹಲದಾರ, ನಖೀಬ . .. ಮುಂತಾದವರು 
ಅಲಾಹಿದ ಷಾಗಿರ್ದ್‌ಪೇಷಾಕಚೇರಿ ದಾಖಲ್‌ (ಮಹಾವಂ . 1, ೨೨೬). 

(ಷಾಗಿರ್ದಪೇಷ್‌ -- ಕಚೇರಿ] 

ಷಾಗಿರ್ದು (ನಾ). ಒಬ್ಬನ ಕೈಕೆಳಗೆ ಕಲಿಯುತ್ತಿರುವವನು ; ಅಭ್ಯಾಸಿ ; ಶಿಷ್ಯ: 

ಉಸ್ತಾದ್‌ಗೆ ಹೆಸರು ತರೋ ಷಾಗಿರ್ದು ಆಗಬೇಕು (ಭೀಮಕಾ. ೬). 
| ಪಾಠ. ಹಿಂ. ಶಾಗಿರ್ದ್‌; ಮರಾ. ಶಾಗಿರ್ದ್‌, ಶಾಗೀರ್ದ್‌, ಶಾಗಿರ್ತ್‌ ) 

ಷಾಜಲು (ನಾ). (?) : ಸದರಹೂ ನಗದು ಜಿನಸು ಸಂದದ್ದಕ್ಕೆ ವಡ್ಡರ ಕಡೆಯಿಂದ 

ರಶೀತಿ ತೆಗೆದುಕೊಳ್ಳುವುದು. ವಡ್ಡರಿಗೆ ಷಾಜಲು ಕೊಡ ಕೆಲಸವಿಲ್ಲಾ (ಮಹಾವಂ. 11, ೭೬). 
(?] 

ಷಾಡವ (ನಾ). [ಸಂಗೀತ]ಆರೋಹಣ ಹಾಗೂ ಅವರೋಹಣಗಳಲ್ಲಿ ಆರು 
ಸ್ವರಗಳನ್ನು ಹೊಂದಿರುವ ರಾಗ : ಠಕ್ಕೆ ಸೈಂಧವಿ ಪಂಚಮ ಷಾಡವ ದೇವಗುಪ್ತ 
. .. ಉಪಾಂಗವೆಂಬೆಂಟು ಷಟ್‌ಸ್ಟರಜಾತಿಯಿಂದಾದ ರಾಗಂಗಳುಂ ಷಟ್ಸ್ವರಜಾತೀಯಂಗಳು 
(ಎವೇಕ. ೧೬೭) ; ಷಾಡವ - ಆರೋಹಣ ಮತ್ತು ಅವರೋಹಣಗಳಲ್ಲಿ ಆರು ಸ್ವರಗಳನ್ನು 
ಹೊಂದಿರುವ ರಾಗ. ಉದಾ : ಶ್ರೀರಂಜಿನಿ, ಮಲಯಮಾರುತ (ಸಂಗೀಟಂ. ೩೧). ಸಂ.) 

ಹಾಡ್ಲುಣ್ಯ (ನಾ). ೧. ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ ಮತ್ತು 
ತೇಜಸ್ಸು ಎಂಬ ಭಗವಂತನ ಆರು ಗುಣಗಳು : ಶುದ್ಧಸತ್ತೃವೆಂಬುದು . . . 
ಷಾಡ್ಲ್ಗುಣ್ಮಮಯವು (ಒಂದಸಾ. ೨೩೮). ೨. ಸರ್ವಜ್ಞತ್ವ, ನಿತ್ಮತೃಪ್ತತ್ಪ, 
ಅನಾದಿಬೋಧಸಿದ್ದಿತ್ವ, ಸ್ವತಂತ್ರತ್ವ, ನಿತ್ಕಾಲುಪ್ತಶಕ್ತಿತ್ವ ಮತ್ತು ಅನಂತ 
ಶಕ್ತಿತ್ವ ಎಂಬ ಪರಮೇಶ್ವರನ ಆರು ಗುಣಗಳು : ಆ ಷಾಡ್ಗುಣ್ಮ ರತ್ನಂಗಳಾ 
ಭೇದವಿಲ್ಲದೆ ತಡಿಯೊಳೇ ಪಡೆವರು (ಎಶ್ಮಘ. ೫-೮-೧೯). ೩. [ರಾಜನೀ। ಸಂಧಿ, 
ವಿಗ್ರಹ, ಯಾನ, ಆಸನ, ದ್ವೈಧೀಭಾವ ಮತ್ತು ಸಮಾಶ್ರಯಗಳೆಂಬ 
ರಾಜನೀತಿಯ ಆರು ಗುಣಗಳು : ದಮಿತಾರಿಗೆ ಹಾಡ್ಗುಣ್ಮದೊಳ್‌ 
ಯಾನಮುಮುಪಾಯಚತುಷ್ಟಯದೊಳ್‌ ದಂಡಮುಮಲ್ಲದುಲೌದ ಗುಣಪಂಚಕಮು 
ಮುಪಾಯತ್ರಯಮುಂ ದೊರೆಯಲ್ಲವು (ಶಾಂತಿಪು ೨-೫೧ ವ) ; ಮುನೀಂದ್ರೋತ್ತಮರ್‌ 
ಪೇಟ್ಲಿ ನೀತಿಕ್ರಮದಿಂ ಷಾಡ್ಗುಣ್ಮಮಂ ಯೋಜಿಸುವುದೆ ಸುನಯಂ ಪ್ರಾಪ್ತಕಾಲಾನು 
ರೂಪಂ (ಪಂಚತಂ. ೨೧೯-೯). ಸಂ.) 

ಷಾಣ್ಮಾತುರ (ನಾ). ಆರು ಜನ ತಾಯಂದಿರನ್ನುಳ್ಳವನು ; ಕಾರ್ತಿಕೇಯ ; 
ಷಣ್ಮುಖ ; 8 ""ಈತನು ಪಾರ್ವತೀಪುತ್ರನಾದ ಕುಮಾರಸ್ವಾಮಿ. ಈತನು 
ಹುಟ್ಟಿದ ಕೂಡಲೇ ಕೃತ್ತಿಕಾ ನಕ್ಸತ್ರಾಭಿಮಾನಿದೇವತೆಗಳು ಆರು ಮಂದಿಯೂ 
ಈತನಿಗೆ ಸ್ತನ್ಶವನ್ನು ಕೊಡುವುದಕ್ಕೆ ಬಂದರು. ಆಗ ಕುಮಾರನು ಆರು 
ಮುಖಗಳಿಂದ ಕೂಡಿ ಆ ಆರುಮಂದಿಯ ಸ್ತನ್ಮವನ್ನೂ ಪಾನಮಾಡಿ, 
ಅವರ ಅಭಿಮಾನಪುತ್ರನೆನಿಸಿಕೊಂಡ ಕಾರಣ ಈ ಹೆಸರು ಬಂದಿದೆ : 
“ಕಾರ್ತಿಕೇಯ: . . . ಕುಮಾರಸ್ವಾಮಿಯ ಹೆಸರುಗಳು '' 
(ಸಿದ್ಧಾಂತಿ. ೨೦). (ಸಂ.) 

ಷಾತೂದು (ನಾ). ಹಿಪ್ಪಲಿನೇರಿಳೆ ; ಕೋರಿಹಣ್ಣು : ಕಮಾಷನರ್‌ ಕಬ್ಬನ್‌ರವರು 
. - « ತರಿ, ಕುಷ್ಕಿ, ಬಾಗಾಯಿತು, ಷಾತೂದು, ಕಾಫಿ ಇವುಗಳ ವ್ಯವಸಾಯಕ್ಕೆ ವಿಶೇಷ 
ಪ್ರೋತ್ಸಾಹವನ್ನಿತ್ತರು 

(-- ಪಾರ. ಹಿಂ. ಶಹತೂತ್‌ ; ಮರಾ. ಶಹಾತೂತ್‌) 

ಷಾದಮಾನಿ (ನಾ). ಕ್ಷೇಮ ; ಕುಶಲ ; ಸೌಖ್ಯ : ಸಾಹೇಬ್‌ ತಮ್ಮ ಷಾದಮಾನಿ 

ದರಹಮೇಷ ಕಲಮು ಮಾಡಿಸುತಾ ಇರಬೇಕು (ಚಿತ್ರಪಾ. ೭೭). 
[— ಪಾರ. ಶಾದಮಾನೀ ; ಮರಾ. ಶಾದಮಾನೀ, ಷಾದಮಾನೀ। 
ಹಾಪಸಂದ್‌ "ಷಾಃಪಸಂದ್‌' ನೋ. 
ಷಾಮಾಲು "ಶಾಮಾಲು' ನೋ. 


ಷಾಣ್ಮಾತುರಃ . . . 


(ಮಹಾವಂ. ॥. ೧೦೫). 


೮೧೯೦ 


ಷೋಕು 


ಹಾಪ್ಟಿಕ್ಕ (ನಾ). ಅರುವತ್ತುದಿನಗಳಲ್ಲಿ ಫಸಲಿಗೆ ಬರುವ ಬೆಳೆಗೆ ಯೋಗ್ಯವಾದ 
ಭೂಮಿ : ""ಅಜುವತ್ತುದಿನಕ್ಕೆ ಬೆಳೆವ ಷಷ್ಟಿಕಗದ್ದೆ ಪಾಷ್ಟಿಕ್ಕಮೆಂಬುದು'' 
(ಹಲಾಯು. ೨೭-೮) ; ""ಹಲವು ಧಾನ್ಮಂಗಳಲುವತ್ತು ದಿವಸಕೆ ಬೆಳೆವ ಮಹಿಯೆಯ್ದೆ 
ಪಾಷ್ಟಿಕ್ಕವು'' (ಮಂಗರಾ. ೨೯-೪). (ಸಂ) 


5 (ಷಾಹಿ "ಶಾಹಿ' ನೋ. 


- 


0 


40 


45 


ಹಾಳ್ಗುಣ್ಯ (ನಾ). ಎ ಷಾಡ್ಲುಣ್ಕ ೧ : ಖಡ್ಗ, ಖಳ್ಗ; ಪಾಡ್ಗುಣ್ಕ, ಹಾಳ್ಗುಣ್ಮ 
(ಶಬ್ದಾನು. ೧೪೦ ಪ್ರಯೋ). [ಇ ಸಂ. ಷಾಡ್ಲುಣ್ಕ] 

ಷಕಮಿ "ಶಿಕ್ಕಿ' ನೋ. 

ಷಿಕಮಿದಾರ "ಶಿಕ್ಕಿದಾರ' ನೋ. 

ಷಿಕಾರ "ಶಿಕಾರಾ' ನೋ. 

ಷಿಕಾರಿ "ಶಿಕಾರಿ' ನೋ. 

ಹಕ್ಕಿ 'ಶಿಕ್ಮಿ' ನೋ. 

ಷಿಕ್ಕ್ಮಿದಾರ "ಶಿಕ್ಕಿದಾರ' ನೋ. 

ಹಿಡ್ಲ (ನಾ). ವಿಷಯಲಂಪಟ ; ವ್ಯಬಿಚಾರಿ ; ಹಾದರಿಗ. (ಸಂ.) 

ಷರಸ್ತೆ "ಶಿರಸ್ತೆ' ನೋ. 

ಷಿಶಿಂತಿ "ಶಿಷಿತ್ತಿ' ನೋ. 

ಷೀವಟ "ಸೀವಟ್ಕ' ನೋ. 

ಷುತಾರ್‌ನಲ್‌ (ನಾ). ಒಂಟೆಯ ಬೆನ್ನಿನ ಮೇಲಿಟ್ಟು ಸಾಗಿಸುವ ಸಣ್ಣ 
ಫಿರಂಗಿ , - ತೋಪು : ನಾಲ್ಕುಕಡೆಯಿಂದ ಗೋಲಿ ಹುರುವಾಯಿತು . . . ರೈಫಲ್‌, 
ಜಂಜಾಲು, ಷುತಾರ್‌ನಲ್‌, ಹತ್ಕಾರ್‌ದಲ್‌, ಬಂದೂಖ್‌ ವಗೈರೆ ಸಲಾಖ ಒಂದೇ 
ಆವರ್ತಿ ಆಯಿತು (ಚಿತ್ರಪಾ. ೬೪). 

(<- ಪಾರ. ಹಿಂ. ಶುತುರ್‌ನಾಲ್‌ ; ಮರಾ. ಶುತರ್‌ನಾಲ್‌, ಶುತುರ್‌ನಾಲ್‌। 

ಷುರು "ಶುರು' ನೋ. 

ಹೆಡ್ಡು "ಶೆಡ್ಡು' ನೋ. 

ಷೆರೀಕು "ಶರೀಕು' ನೋ. 

ಷೆರೀಫ (ನಾ). ಶಾಂತಿಪಾಲನೆ, ನ್ಯಾಯನಿರ್ವಹಣೆ ಮುಂತಾದುವುಗಳನ್ನು 
ನೋಡಿಕೊಳ್ಳುವ ಅಧಿಕಾರಿ : ನ್ಯಾಯಾಲಯಗಳ ಷೆರೀಫರಿಗೂ . . . 
ನ್ಮಾಯವಾದಿಗಳಿಗೂ. .. ಕೊಡಬಹುದಾದ ಫೀಜುಗಳ ಪಟ್ಟಿಗಳನ್ನು ಸಹ ನಿರ್ಧರಿಸಬಹುದು 
(ಭಾಧಾನೆ. ೧೨೪). (<< ಇಂ. Sheriff) 

ಷೆರ್ವಾನಿ "ಶೇರವಾನಿ' ನೋ. 

ಷೇಕ್‌ದಾರ "ಶೇಕದಾರ' ನೋ. 

ಷೇಖ್‌ (ನಾ). ಮುಖಂಡ ; ನಾಯಕ : ಪ್ರತಿಯೊಂದು ಬುಡಕಟ್ಟಿಗೂ ಒಬ್ಬ ಷೇಪ್‌ 
ಅಥವಾ ನಾಯಕನಿದ್ದನು (ಇಸ್ಲಾಂಸಂ. ೩೪). (€- ಆರ. ಹಿಂ. ಮರಾ. ಶೇಖ್‌] 

ಷೇರು (ನಾ). ಬಂಡವಾಳದಲ್ಲಿ ಇಂತಿಷ್ಟು ಹಣವೆಂದು ನಿಗದಿಯಾದ ಮೊತ್ತ; 
ಬಂಡವಾಳದ ಪಾಲು : ಲಾಭದ ದರ ಕಡಮೆಯಾಗುವುದರಿಂದ ಷೇರಿನ ಬೆಲೆ 
ಇಳಿಯುವುದು (ಹಣಪ್ರ. ೫೦). [ € “ಇ. Share) 

ಷೇರುದಾರ (ನಾ). ಬಂಡವಾಳದ ಪಾಲನ್ನು ಹೊಂದಿದವನು ; ಷೇರು 
ಕೊಂಡವನು : ಇವುಗಳ ಕೆಲಸಕ್ಕೆ ಬೇಕಾದ ಹಣ ಷೇರುದಾರರು ಕೊಡುವ ಬಂಡವಾಳ 
(ಹಣಪ್ರ. ೧೬೪). [ಷೇರು + - ದಾರ] 

ಷೋಕಿ "ಶೋಕಿ' ನೋ. 

ಹೋಕಿಲಾಲ್‌ (ನಾ). ಸೊಗಸುಗಾರ ; ವಿಲಾಸಪ್ರಿಯ : ಅವನು ಸುಮಾರು 
ಇಪ್ಪತ್ತುವರ್ಷದ ಸ್ಫುರದ್ರೂಪಿ, ಸ್ವಲ್ಪ "ಹೋಕಿಲಾಲ್‌' (ಅರಮ. ೧೩). 

[ಷೋಕಿ (ಆ ಶೋಕಿ) *- ಲಾಲ್ಮ್‌ ( €- ಹಿಂ. ಲಾಲ್‌)) 

ಷೋಕೀದಾರ (ನಾ). ಎ ಷೋಕಿಲಾಲ್‌ : ಷೋಕೀದಾರರು ಆ ಹೋಟೆಲಿನಲ್ಲಿ 
- .: ಕಾಲಹರಣ ಮಾಡುವರು (ಘಾಟೀಮು. ೬೮). [ಷೋಕಿ (ವ ಶೋಕಿ) 4 - ದಾರೈ) 

ಷೋಕು "ಶೋಕು' ನೋ. 


ಷೋಡಶ 


ಷೋಡಶ (ಗು). ೧. ಹದಿನಾರನೆಯ 
ದೊರೆಗಂ ದೊರೆಯಾರಘಾಂತಕರ್‌ (ಶಾಂತಿಪು ೧೨-೨೫೨ : ಇದಂ . .. ಷೋಡಶವತ್ಸರ 
ಪರ್ಯಂತಮಾಗಿ ಮಾಳ್ಪುದು (ಹಮ್ಮಾರ. ೭-೬೭ ವು. (ನಾ). ೨. ಒಂದು ಸಂಖ್ಯೆ ; 
ಹದಿನಾರು : ಅಲ್ಲಿ ಷೋಡಶಮುಖದ ಬೊಮ್ಮನಂ ಕಂಡವನ ಮೆಲ್ಲಡಿಗೆ ನಮಿಸೆ 
೩. ವ್ಯಕ್ತಿಯ ಮರಣಾನಂತರ ಹನ್ನೆರಡು ಅಥವಾ 
ಹದಿನಾರನೆಯ ದಿನದಂದು ಆಚರಿಸುವ ಶ್ರಾದ್ಧ : (. ೪. ಒಂದು ಬಗೆಯ 
ಮಹಾಯಜ್ಞ : ಅಗ್ನಿಷ್ಟೋಮ . . . ಷೋಡಶ ವಾಜಪೇಯ ಪೌಂಡರೀಕಾದಿ 
ಮಹಾಕ್ರತುಗಳಂ (ಎವೇಕ. ೧೪೩). 
ಷೋಡತಶಮಹಾರಾಯರು ಎ ಪುರಾಣಪ್ರಸಿದ್ದರಾದ ಹದಿನಾರು ಜನ 
ಚಕ್ರವರ್ತಿಗಳು : ಗಯ ಅಂಬರೀಷಕ ಶಶಬಿಂದು ದಂತಿ ಪೃಥು ಮರುತ್ವಂತ 
ಭರತ ಸುಹೋತ್ರ ರಾಮ ದಿಲೀಪ ರಘು ರಂತಿದೇವ ಯಯಾತಿ ಮಾಂಧಾತೃ ನೃಗ 
ಭಗೀರಥರೆಂಬ ಷೋಡಶಮಹಾರಾಯರುಗಳುಂ (ಎದೇಕ. ೨೬೯) ; ಔ ಈ ಹದಿನಾರು 
ಜನರ ಹೆಸರು ಮಹಾಬಾರತದಲ್ಲಿಯ ದ್ರೋಣಪರ್ವ ಹಾಗೂ 
ಶಾಂತಿಪರ್ವದಲ್ಲಿ ಬೇರೆ ಬೇರೆ ಪ್ರಕಾರ ಇದ. ಸಗರ. ಶಿಬಿ, ನಹುಷ, ಮತ್ತು 
ನಳ - ಈ ನಾಲ್ಕು ಹೆಸರು ಕೆಲವೆಡೆ ಬರುತ್ತವೆ. ಷೋಡತರಾಯರು = 
ಷೋಡಶಮಹಾರಾಯರು: ಷೋಡಶರಾಯರಾ ಕಡೆಯಿಂದ ನೃಪತಿಯ 
ಸಂತವಿಟ್ಟನು (ಕುವ್ಮಾದ್ರೋ. ೭-೩೯). ಷೋಡತರು ಎ (ವೀಶೈ। ಪ್ರಸಿದ್ದರಾದ 
ಹದಿನಾರು ಜನ ಶಿವಶರಣರು : ವೀರಗೆಲಸದ ಷೋಡಶರಿಗೆಯು 
ತೇರಸಗಣಂಗಳಿಗೆ ನಮಿಸಿಯಪಾರಪರಿಯಲಿ ಹರಸಿಕೊಂಡೆಹೆವು (ಬಹಪು. ೪೮-೧೮). 
[ಸಂ. ಷೋಡಶನ್‌] 
ಷೋಡಶಕರ್ಮ (ನಾ). ಗರ್ಭಾಧಾನ, ಪುಂಸವನ, ಸೀಮಂತೋನ್ನಯನ, 
ಜಾತಕರ್ಮ, ನಾಮಕರಣ, ನಿಷ್ಕ್ರಮಣ, ಅನ್ನಪ್ರಾಶನ, ಚೌಲ, ಉಪನಯನ, 
ವೇದವ್ರತಚತುಷ್ಟಯ ( - ಮಹಾನಾಮ್ನಾ, ಮಹಾವ್ರತ, ಉಪನಿಷದ್ವತ, 
ಗೋದಾನವ್ರತ), ಸಮಾವರ್ತನ, ವಿವಾಹ ಮತ್ತು ಅಂತ್ಮೇಷ್ಟಿ ಎಂದು 
ಮನುಷ್ಯನಿಗೆ ಧಾರ್ಮಿಕವಾಗಿ ಮಾಡಬೇಕಾದ ಹದಿನಾರು ಪ್ರಕಾರದ 
ಸಂಸ್ಕಾರಕರ್ಮಗಳು : ಸಕಲಧರ್ಮಶಾಸ್ತ್ರಗಳಲ್ಲೂ ಶೂದ್ರರಿಗೆ ಪಂಚಮಹಾ 
ಯಜ್ಞಗಳು, ವೈಶ್ವದೇವ, ಆಹ್ಲಿಕ, ಷೋಡಶಕರ್ಮಗಳು, ದೇವಾರ್ಚನೆ . . . ಇತ್ಯಾದಿ 
ವೇದೋಕ್ತ ಧರ್ಮಾಧಿಕಾರವು ಅಪಾರವಾಗಿರುವುದು (ಒಂದಸಾ. ೧೬೨). 
(ಸಂ. ಷೋಡಶಕರ್ಮನ್‌! 
ಹೋಡಶಕಲೆ, ಷೋಡಶಕಳೆ (ನಾ). ೧. ಚಂದ್ರನಲ್ಲಿರುವ ಅಮೃತಾ, 
ಮಾನದಾ, ಪೂಷಾ. ಪುಷ್ಟಿ, ತುಪ್ಪಿ, ರತಿ, ಧೃತಿ, ಶಶಿನೀ, ಚಂದ್ರಿಕಾ, 
ಕಾಂತಿ, ಜ್ಯೋತ್ಸಾ, ಶ್ರೀ, ಪ್ರೀತಿ, ಅಂಗದಾ, ಪೂರ್ಣಾ, ಪೂರ್ಣಾಮೃತ 
ಎಂಬ ಹದಿನಾರು ಬಗೆಯ ಕಲೆಗಳು : ಅಷ್ಟಮದಸಿರಿಯನೀವಾ 
ಸಿಷ್ಟಷೋಡಶಕಲಾಪೂರ್ನ ಚಿಚ್ಚಂದ್ರಮಾಬಭೀಷ್ಟಾಮೃತಂಗೊಂಬ ಯೋಗಿ 
ು. ೨. ಐದು ಜ್ಞಾನೇಂದ್ರಿಯಗಳು, ಐದು ಕರ್ಮೇಂದ್ರಿಯ 
ಗಳು. ಚಿತ್ತ, ಮನಸ್ಸು, ಅಹಂಕಾರ, ವಿದೆ, ವಾಕ್ಕು ಮತ್ತು ಶಕ್ತಿಗಳೆಂಬ 
ಹದಿನಾರು ಪ್ರಕಾರದ ಕಲೆಗಳು : ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಚಿತ್ತ ಮನ 
ಅಹಂಕಾರ ವಿದೆ ವಾಕ್ಕು ಶಕ್ತಿಗಳೆಂಬ ಷೋಡಶಕಲೆಯಿಂ ವಿಕಲಮಾಗಿ (ಎವೇಕ. ೧೯೮). 
ಷೋಡಶಕಳೆ : ೧. ಮೃಗಧರನೆಂತು ಪೋಡಶಕಳಾಪರಿಪೂರ್ಣತೆಯಿಂ ಪ್ರಮೋದಮಂ 
ಬಗೆಗಡೆ ಮಾಟ್ಕುಂ . . ಅಂತೆ ಷಹೋಡಶಮಹಾವಿಷಯಂಗಳಿನೊಪ್ಪಿ 
ಮಾಲ್ಬುದುರ್ಪಿಗೆ ಮುದಮಂ ಸುಖೈಕನಿಧಿಪೂರ್ವವಿದೇಹಮುಖರ್ವಸಂಪದಂ 


(ಬೈಮಿಭಾ. ೩೨-೪೩). 


(ಮೀತಿ ಇದದಯ 


೨. 


(ಪುಷ್ಪದ ೨:೬). ಇಂತು ಹದಿನಾಲುಪ್ರಣವಂಗಳೆ ಷೋಡಶವರ್ಣಸ್ವರೂಪವಾದ 
ಷೋಡಶಕಳೆಗಳೆಂದು ಭಾವಿಸಿ (ಚನ್ನವ. ಕ. ; ಎನ್ನ ತ್ರಿವಿಧಾತ್ಮರು ನಮ್ಮ 
ಹೆಂಡಿರು . . . ಷೋಡಶಕಳೆಗಳು ನಿಮ್ಮ ರಾಣಿವಾಸ (ವಚಳಂ. ೨೫5-೪೫). 
೩. ಪಂಚಭೂತಗಳು, ಪಂಚಜ್ಞಾ ನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು 


ಹಾಗೂ ಮನಸ್ಸು : ನೀಡದಂದದಲಿಪ್ಪ ಲಿಂಗಕೆ ಹೋಡಶಾತ್ಮಕ ರಸವಿಭಾಗವ ಮಾಡಿ 


೬೭೩-೧0) 


ು: ಆ ಷೋಡಶತೀರ್ಥನಾಢನೊರೆ!10 | | 


೮೧೯೧ ಹೋಡಶವರ್ಣ 
ಷೋಡಶಕಳೆಗಳಿಗೆ ಉಪಚಯಗಳನೆ ಕೊಡುತಾ . . . ಆನಂದಾತ್ಮ ಚರಿಸುವ 
ಲೋಕದೊಳು ತಾನು (ಹಾರ. ೪-೨). [ಸಂ. ಪೋಡಶಕಲಾ। 


ಷೋಡಶಕಲ್ಪ (ನಾ). [ಜೈನ] ಸೌಧರ್ಮ, ಈಶಾನ, ಸನತ್ಕುಮಾರ, 
ಮಾಹೇಂದ್ರ, ಬ್ರಹ್ಮ, ಬ್ರಹ್ಮೋತ್ತರ, ಲಾಂತವ, ಕಾಪಿಷ್ಟ, ಶುಕ್ರ, 
ಮಹಾಶುಕ್ರ, ಶತಾರ, ಸಹಸ್ರಾರ, ಆನತ, ಪ್ರಾಣತ, ಆರಣ, ಅಚ್ಚುತ 
ಎಂಬ ಹದಿನಾರು ಸ್ವರ್ಗಗಳು: ಪೋಡಶಕಲ್ಪಮೆಂಬ ನೆಲೆಮಾಡಮನಾಂತಿರ 
ಲೊಂದೆ ಕಂಬಮಂ ಮಾಡಿದನಬ್ಹ ಗರ್ಭನೆನಲ್‌ . . . ಎಸೆದತ್ತು ಮಂದರಂ 
(ಮಲ್ಲಿಪು. ೧೨-೮೨); ಷೋಡಶಕಲ್ಪದೊಳ್‌ . . ಇಂದ್ರನಾದನಾ ಯೋಗೀಂದ್ರಂ 
(ವರ್ಧಪು. ೧೩ ೨೭). ಸಂ.) 

ಷೋಡಶಕಳೆ "ಷೋಡಶಕಲೆ' ನೋ. . 

ಷೋಡಶತೀರ್ಥಕರಭಾವನೆ (ನಾ). ತೀರ್ಥಂಕರನಾಗುವುದಕ್ಕೆ ಕಾರಣವಾದ 
ದರ್ಶನವಿಶುದ್ಧಿ, ವಿನಯಸಂಪನ್ನತೆ, ಶೀಲವ್ರತಗಳಲ್ಲಿ ಅನತಿಚಾರ, 
ಅಭೀಕ್ಷೃಜ್ಞಾನೋಪಯೋಗ, ಸಂವೇಗ, ಶಕ್ತಿತಸ್ತ್ವಾಗ, ಶಕ್ತಿತಸ್ತಪ, 
'ಸಾಧುಸಮಾಧಿ, ವೈಯಾವೃತ್ಮ, ಅರ್ಹದೃಕ್ತಿ, ಆಚಾರ್ಯಭಕ್ತಿ, 
ಉಪಾಧ್ಮಾಯಭಕ್ತಿ, ಪ್ರವಚನಭಕ್ತಿ, ಆವಶ್ಯಕಾಪರಿಹಾಣಿ, ಮಾರ್ಗ 
ಪ್ರಭಾವನೆ ಮತ್ತು ಪ್ರವಚನವತ್ಸಲತ್ವ ಎಂಬ ಹದಿನಾರು ಬಗೆಯ 
ಮನೋವೃತ್ತಿಗಳು: ಷೋಡಶತೀರ್ಥಕರಭಾವನೆಗಳಂ . . . ಪಂಚಮಹಾ 
ಕಲ್ಮಾಣಂಗಳುಮಂ ನಾಮೋದ್ದೇಶಂಗೆಯ್ದಾ (ಆದಿಪು ೩-೪೦ ವ); ತತ್ವಾರ್ಥಸೂತ್ರದೊಳ್‌ 
ಪೇಟ್ತ ಷೋಡಶತೀರ್ಥಕರಭಾವನೆಗಳಂ ಭಾವಿಸಿ (ಅಜಪು. ೩-೨ ವ). 

[ಸಂ. ಷೋಡಶತೀರ್ಥಕರಭಾವನಾ] 

ಹೋಡಶದಾನ (ನಾ). ಹಸು, ಭೂಮಿ, ಚಿನ್ನ, ವಸ್ತ್ರ, ಆಭರಣ, ಛತ್ರ, 
ಚಾಮರ, ಶಯ್ಕೆ, ಬೀಸಣಿಗೆ, ಸಾಲಗ್ರಾಮ, ಧನ, ಧಾನ್ಮ, ದೀಪ, 
ಪಾದುಕೆ, ತುಪ್ಪ ಮತ್ತು ಕನ್ಶೆಯನ್ನು ಉಪಾಯನವಾಗಿ ನೀಡುವ 
ಹದಿನಾರು ಬಗೆಯ ದಾನ : ಮಾಡಿ ಷೋಡಶದಾನವನು ಮನ ಬೇಡಿದಂದದ 
ಲನ್ನಪಾನವ ನೀಡಿ ವಿಪ್ರರಿಗೆ (ಅಮೃತ. ೨-೧೦೦); ಬೇಡಿ ಬೇಡಿದ ವಸ್ತುವ ಪೆಣ್ಮಗುವಿಗೆ 
ನೀಡುವ ನೇಮಗಾಲರಿಗೆ ಷೋಡಶದಾನದ ಫಲ ಸುಲಭದೊಳು ಕೈಗೂಡುವುದು 
(ಹದಿಬ. ೫-೨೪). 1ಸಂ.1 

ಹೋಡಶಪದಾರ್ಥ (ನಾ). [ನ್ಮಾಯಶಾ] ವಾದದ ಅಂಶಗಳನ್ನು ಒದಗಿಸುವ 
ಹದಿನಾರು ಬಗೆಯ ವಿಭಾಗ,- ಪ್ರಕರಣ : ನ್ಯಾಯವೇ ಪ್ರಮಾಣ ಪ್ರಬಲ 
ಸಂಶಯ ಪ್ರಯೋಜನ ದೃಷ್ಟಾಂತ ಸಿದ್ದಾಂತ ಅವಯವ ತರ್ಕ ನಿರ್ಣಯ ಮಾಡ 
ಜಲ್ಪ ವಿತಂಡೆ ಹೇತ್ವಾಭಾಸ ಛಲ ಚಾತಿ ನಿಗ್ರಹಸ್ಥಾನಂಗಳೆಂಬ ಷೋಡಶಪದಾರ್ಥಂ 
ಗಳಂ ಖೇಳುತ್ತವೇ ಪ್ರಪಂಚಕ್ಕೀಶ್ವರಕರ್ತೃತ್ವಮಂ ನಿಶ್ಚೈಸುವುದು (ವಿವೇಕ. ೧೨)- 

[ಸಂ.1 

ಷೋಡಶಪಾತ್ರ (ನಾ). ಹದಿನಾರು ಜನ ಮಂತ್ರಿವರ್ಗ : ಷೋಡಶಪಾತ್ರೆ 8ತ್ರತಿಗ 
ಳೊಳಗಾ ರಾಯನಾಳೋಚಿಸಿದನಿಂತೆಂದು (ಕುರಾಸಾಂ. ೧೬-೨). [ಸಂ.) 

ಹೋಡಶಪ್ರಾಯ(ನಾ). ೧. ಹದಿನಾರು ವರ್ಷಗಳ ವಯಸ್ಸು ; ಹದಿನಾರರ 
ಹರಯ. ೨. ಹದಿನಾರುವರ್ಷ ಪ್ರಾಯದವನು : ಶಿವಪೂಜೆಗೆ 
ನವಯೌವನವಾದಂತೆ ಮೆಜ್‌ವ ಷೋಡಶಪ್ರಾಯಂ ಪ್ರಜ್ವಳಮೂರ್ತಿಯೆನಿಸಿದ 
ಬಸವರಾಜಂ ಕಾರಣಿಕಪುರುಷಂ ಶಿವಭಕ್ತಿಸರ್ವಾಂಗಚರಿತಂ ನೆನೆದು ನೋಡಿ 
(ಬಸರ. ೨-೩೬). [ಸಂ.1 

ಷೋಡಶಭಾವನೆ (ನಾ). ಎ ಷೋಡಶತೀರ್ಥಕರಭಾವನೆ : ತೀರ್ಥಕರಪುಣ್ಕಕ್ಕೆ 
ಹೇತುಗಳಪ್ಪ ಷೋಡಶಭಾವನೆಗಳಂ ಭಾವಿಸಿ (ಚಾವೂಪು. ೩೦) ; ದಶಗ್ರೀವಂ . . . 
ತಪಂಗೊಂಡು ಷೋಡಶಭಾವನೆಗಳಂ ಭಾವಿಸಿ (ಪಂರಾಮಾ. ೧೬-೭೩ ವ). 

(ಸಂ. ಷೋಡಶಭಾವನಾ] 
ಷೋಡಶವರ್ಣ (ನಾ). ಅಆಇಈ ಗಯಉ ಊ ಯ ಯೂ 
ಏಐಜಒ ಓ ಔ ಅಂ ಅಃ ಎಂಬ ಹದಿನಾರು ಅಕ್ಷರಗಳು 


10 


25 


35 


40 


| 
| 


45 ಇ, 


ಎ 


ಷೋಡಶಸಂಸ್ಕಾರ ೮೧೯೨ ಷ್ಠೀವನ 


ಷೋಡಶವರ್ಣ ದ್ವಾದಶಾಚಾರ ಸಗುಣನಿರ್ಗುಣಲೀಲೆಯ ಕರುಣಿಸಿ (ಚನ್ನಮ ಕ. 
೩೫೪-೭೩೮). ಪ. ಚಿನ್ನದ ಶುದ್ಧತೆಯ ಒಂದು ಪರಿಮಾಣ ; ಚಿನ್ನದ 
ಶುದ್ಧತೆಯ ಹದಿನಾರು ಪರಿಮಾಣ : ತನ್ನ ಶಕ್ತಿಯಿಂದ ಷೋಡಶವರ್ಣ 
ಪೂರ್ಣವಾದ ಸುವರ್ಣವನ್ನಾಗಿ ಮಾಡುವಂತೆ . . . ಮಾಡುವುದು (ಶಿವಾಸೂ. ೧೨೮). 
(ಸಂ. 5 
ಷೋಡಶಸಂಸ್ಕಾರ (ನಾ). ನ ಷೋಡಶಕರ್ಮ: ಷೋಡಶಸಂಸ್ಕಾರಗಳು ಆತ್ಮ 
ಗುಣಗಳೊಡನೆ ಆಚರಿಸಬೇಕೆಂಬುದು ಮುಖ್ಯ ಕಟ್ಟಳೆಯಾಗಿದೆ (ಭಾರದ. ೨೬೬). 
[ಸಂ.) 
ಷೋಡಶಸ್ಟಪ್ನ (ನಾ).[ಜೈನ] ಜಿನಗರ್ಭಾವತರಣಕಾಲದಲ್ಲಿ ಜಿನನ 


ಷೋಡಶೋಪಚರಣೆ (ನಾ). ದೇವತೆಗಳಿಗೂ ಪೂಜ್ಕರಿಗೂ ಮಾಡುವ ಆವಾಹನ. 
ಆಸನ, ಪಾದ್ಕ, ಅರ್ಫ,, ಸ್ನಾನೋದ್ವರ್ತನ, ವಸ್ತ್ರ, ಉಪವೀತ, ಗಂಧ, 
ಪುಷ್ಪ, ಧೂಪ, ದೀಪ, ನೈವೇದ್ಧ ಆಚಮನ, ಫಲ, ತಾಂಬೂಲ ಮತ್ತು 
ನಮಸ್ಕಾರ ಎಂಬ ಹದಿನಾರು ಬಗೆಯ ಉಪಚಾರ,-ಸತ್ಕಾರ : ಮಣಿದು 
ಭಯದಿಂ ಷೋಡಶೋಪಚರಣೆಯೆಸೆಯೆ ಶಿವರಾತ್ರೆವಿಧಿಯಲಿ ಪ್ರಣವಯುತ 
ಪಂಚಾಕ್ಷರಿಯನುಚ್ಛೆರಿಸುತಾಚರಿಸೆ . . . ಬೆಳೆಗಾಗಲು (ಬಸಪು. ೪೧-೨೩). 

(ಸಂ. ಹೋಡಶೋಪಚರಣ। 

ಷೋಡಶೋಪಚರ್ಯ (ನಾ). ವ ಷೋಡಶೋಪಚರಣೆ: ಇಷ್ಟಲಿಂಗವೆಂಬ 

ಭಾವನೆಯಿಂದ ಅಷ್ಟವಿಧಾರ್ಚನೆ ಷೋಡಶೋಪಚರ್ಯಂಗಳಂದಿಷ್ಟಲಿಂಗಧಾರಣ 


ತಾಯಿಯು ಕಾಣುವ ಐರಾವತ, ಬಿಳಿಯ ಹೋರಿ, ಸಿಂಹ, ಲಕ್ಷ್ಮಿ, 
ಹೂವಿನ ಹಾರ, ಚಂದ್ರ, ಬಾಲಸೂರ್ಯ, ಎರಡು ಎಳೆಯ ಮಾನು, 
ರತ್ನಕುಂಭಗಳ ಜೊತೆ, ತಾವರೆಕೊಳ, ಸಮುದ್ರ, ಸಿಂಹಾಸನ, 
ದೇವವಿಮಾನ, ನಾಗವಿಮಾನ, ರತ್ನಸಮೂಹ ಮತ್ತು ಉಜ್ವಲಜ್ವಾಲೆ 
ಎಂಬ ಹದಿನಾರು ಬಗೆಯ ಸ್ವಪ್ನದೃಶ್ಶಗಳು: ನೆಗಟ್ಹ ಕವಿತಾಗುಣಾರ್ಣವನ 


10 


ವರ್ಣಿಸುವುದಂ ಪೊಗಲ್ಲು ಬಗೆದೋದುವರ್‌ ಮನದೊಳಾಟಿಸುವುದಂ ಪಡೆವರೀ | 15 


ಷೋಡಶಸ್ವಪ್ನದ ಫೆಲಂಗಳಂ ಪಡೆಯಲಣಮಾಗದ ಸುಖಂಗಳಂ ಮಂಗಳಂ | 
(ಆದಿಪು.. ೭-೨೭) ; ಷೋಡಶಸ್ತಪ್ನದರ್ಶನಾನಂತರಂ ನಿಜಾಸ್ಮಾಬ್ಲಮಂ ಗಜಂ 
ಪುಗುವುದಂ ಕಂಡು ಅವಧಿಜ್ಞಾನಿಯಪ್ಪ ತನ್ನರಸನಿಂ ತತೃಲಮನಲ್‌ದು ಸುಖಮಿರ್ಪಿನಂ 
(ಚಾವುಪು. ೧೩೩). [ಸಂ.) 


ಷೋಡಶೋಪಚಾರ (ನಾ). ಎ ಷೋಡಶೋಪಚರಣೆ 


ದಿಂದಿಪ್ಪುದು ಧಾರಣಯೋಗ (ಅದವ. ೧೩೫-೨೩೧). (ಸಂ. ಷೋಡಶೋಪಚರ್ಯಾ। 

: ಅಷ್ಟವಿಧಾರ್ಚನೆ 
ಷೋಡಶೋಪಚಾರವಲ್ಲದೆ ನಿಮ್ಮ ಮುಟ್ಟಲಲೌಯದವರ ಕಂಡರೆ ಅಯ್ಕನೆಂತೆಂಬೆನವರ 
(ಬಸವ. ೮೯೮) ; ಆ ಷೋಡಶೋಪಚಾರಂಗಳಾ ವಾಹನ ಸುತೋಷದಾಸನಶಯ್ಮ 
ವರ್ಫಪಾದ್ಕಾಚಮನ ಭೂಷಣಂ ವಸ್ತ್ರೋಪವೀತವಾ ಛತ್ರ ಚಾಮರ ದರ್ಪಣಂಗಳಿನ್ನೂ 
ಈಶಪ್ರದಕ್ಷಣ ನಮಸ್ಕಾರವಧಿಕಶುಭವೇಷಿಯೇ ಸ್ತೋತ್ರಮಯ ಪೌರಾಣಪಠಣಂ 
ವಿಶೇಷತೌರ್ಯತ್ರಯಂಗೂಡಿ ಹದಿನಾಣಿವರ ವಿವರವಾ ಸ್ಕಾಂದದಲ್ಲಿ (ಎಶೈಪು. 


೭-೧೧-೩). [xo 


| ಷೋದ "ಷೋದಾ' ನೋ. 
| ಹೋದಾ, ಹೋದ (ಗು). ೧. ಸ್ವೇಚ್ಛಾವೃತ್ತಿಯ ; ಸ್ವಚ್ಛಂದತೆಯ : ದುರ್ಶಯ, 


ಷೋಡಶಿ, (ನಾ). ೧. ಒಂದು ಬಗೆಯ ಯಜ್ಞ : ಅಗ್ನಿಷ್ಟೋಮ . . . ಅತಿರಾತ್ರ |20 


ಉಕ್ತ ಷೋಡಶಿ ವಾಜಪೇಯ ಪೌಂಡರೀಕ ಸರ್ವಸೃಷ್ಠ ಅಶ್ವಮೇಧಾದಿ ಕ್ರತುಗಳಿಂ 
(ವಿವೇಕ. ೧೪೩). ೨. ಓ೦ದು ಬಗೆಯ ಯಜ್ಞಪಾತ್ರೆ : ಅತಿರಾತ್ರಿ (ಎಂಬ ಯಾಗ)ದಲ್ಲಿ 
ಷೋಡಶಿ (ಎಂಬ ಪಾತ್ರೆ) ಯನ್ನು ಗ್ರಹಣ ಮಾಡಬೇಕು (ಬ್ರಹ್ಮಭಾ. ೨೨). 

ಸಂ. ಷೋಡಶಿನ್‌] 


ಷೋಡಶ್ಶಿ (ನಾ). ಹದಿನಾರು ವರ್ಷ ವಯಸ್ಸಾದವಳು ; ಹದಿನಾರರ | ಆ 


ಹರೆಯದವಳು : ಮಹಡಿಯ ಮೇಲೆ ನಿಂತಿದ್ದ ನವೀನರಲ್ಲೊಬ್ಬಳು . . . 
ಸುಮುಖಿಯಾಗಿಯೂ ಷೋಡಶಿಯಾಗಿಯೂ ಕೃಶಾಂಗಿಯಾಗಿಯೂ ಇದ್ದಳಲ್ಲದೆ 
ಮುದ್ದಾದ ಸಣ್ಣದಾದ ಮುಖವುಳ್ಳವಳಾಗಿದ್ದಳು (ಕಪಾಕುಂ. ೫೭). 

[ಸಂ. ಷೋಡಶೀ। 


ದುರ್ವ್ಮಸನಗಳಿಗೆ ಸಿಕ್ಕಿದವನು ; ಶಕ್ತಿಯನ್ನೂ ಆಯುಸ್ಸನ್ನು ಬೇಗ ಬೇಗ ಕಳೆದು 
ಕೊಳ್ಳುತ್ತಿರುವವನು ; ಷೋದಾಮನುಷ್ಯ (8೩-೧೨೫. ಇಂಕಾ). (ನಾ). ೨. ನೀತಿಗೆಟ್ಟ 
ವ್ಯಕ್ತಿ; ಸ್ವಚ್ಛಂದಪ್ರವೃತ್ತಿಯ ವ್ಯಕ್ತಿ : ""ಸಡಿಲನಡತೆಯವೃಕ್ತಿ ;ನೀತಿಗೆಟ್ಟವನು(ಳು); 
ಷೋದಾ'' (86. ಇಂಕಾ). ಹೋದ : ೧. ಅವನು ಮನ್ಮಥನಲ್ಲ . . . ಸುಮಾರು 
ನಲವತ್ತು ನಲವತ್ತೈದು ವರ್ಷ ಸ್ವಾಭಾವಿಕವಾಗಿ ದುರ್ಬಲವಾದ್ದೋ ಅಥವಾ ಕೆಟ್ಟ 
ಜೀವನದಿಂದ ಶಿಥಿಲವಾದ್ದೋ ಕೋಲು ನೀಳಾದ ಶರೀರದ , ಕುಣಿಗಣ್ಣಿನ , ಬತ್ತಿದ 
ಕೆನ್ನೆಗಳ, ಷೋದಭಾವದ ಮನುಷ್ಯ (ಕೆಲನೆ. ೨೩೪). 
(«- ಪಾರ. ಹಿಂ. ಶೋಹದಾ ; ಮರಾ. ಶೋದಾ, ಸೋದಾ, ಸೋಧಾ) 


ಷ್ಮೀವನ (ನಾ). ಉಗುಳುವಿಕೆ : ""ಖಾತ್ಕಾರಂ ಷ್ಠೀವನದೊಳ್‌ '' (ವಸ್ತುಕೋ. ೮೧-೪೦). 


(ಸಂ.) 


ಹ್ಹಾ 
ಜು 


ಸ 


1 


ಸ್ಮ (ನಾ). ಕನ್ನಡ ವರ್ಣಮಾಲೆಯ ಐವತ್ತೆರಡನೆಯ ಅಕ್ಷರ ; ಅವರ್ಗೀಯ 
ವ್ಯಂಜನಗಳಲ್ಲಿ ಒಂದು : ತಳೆಗುಂ ಮೇಲಣ ಕ ಸ ಪಂ ತಳದ ತಕಾರ ಸ್ವರೂಪಮಂ 
. . . ಧರಿಯಿಸುಗುಂ (ಶಮದ. ೨೬೪). 

ಸ್ಮ (ನಾ). ಒಂದು ಅಳತೆ ; ಶಾಸನಗಳಲ್ಲಿ ಬರುವ "ಸಲಗೆ' 
ಸಂಕ್ಷಿಪ್ತರೂಪ : ಮಠಪತಿ ದಾಸ ವೈಷ್ಣವರಾಹಾರದಾನಕಂ ಬಿಟ್ಟ ದತ್ತಿ ಮಾಚ 
ಸಮುದ್ರದ ಮೂಡಣ ಕೋಡಿಯಲ್ಲಿ ಸಿಂದೇಶ್ವರದೇವರಿಗೆ ಸ ೨ ಗೋಪಾಳದೇವರಿಗೆ ಸ ೨ 
(ಎಕೆ. x೪, ನಾಗಮಂ. ೧೪೦-೬೭ ; ಸು. 1224). [೮ ಸಲಗೈ! 

ಸ್ಮ (ನಾ). ೧. [ಛಂದ] ಅಕ್ಷರಗಣಗಳಲ್ಲಿ ಒಂದು ; ಆದಿಯಲ್ಲಿ ಎರಡು 
ಲಘುಗಳಿದ್ದು ಕಡೆಯಲ್ಲಿ ಒಂದು ಗುರುವಿರುವ ಗಣ ; ಸಗಣ 


(UU- ) : ಮಯರಸತಜಭನಲಗವಿನಿಚಯಮೆಂಬಿವು ನಿಯಮದಿಂ ಗಣಾಕ್ಷರಮಕ್ಕುಂ [10 


(ಛಂದೋಂಬು. ೧-೩೬) ;"" ಯಮಾತಾರಾಜಭಾನಸಲಗಂ'' ಎಂಬ ಸೂತ್ರದಲ್ಲಿ, ಕ್ರಮವಾಗಿ 
ಮೂರು ಮೂರಕ್ಷರಗಳನ್ನು ತೆಗೆದುಕೊಂಡರೆ ಮೊದಲನೆಯಕ್ಷರವು ಗಣದ ಹೆಸರನ್ನು 
ಸೂಚಿಸುವುದು «ಕೈಪಿಡ. ೭೦). ೨. [ಸಂಗೀತ] ಸಂಗೀತದ ಸಪ್ತಸ್ಟರಗಳಲ್ಲಿ 
ಒಂದು ; ಷಡ್ಜ : ಸ್ವಾಯಿ ಸಂಚಾರಿಗಳ ಸರಿಗಮಪಧನಿಯ ಸರದಾಯತದ . . . ತಾರ 


ಮಧ್ಯ ಮಂದ್ರಗಳಿಂದೆ ಸೊಗಸುಗೊಳಿಸಿ (ಜೈಮಿಧಾ. ೨೧-೫೮) ; ನಿನ್ನೊಳು ನಾನನ್ನೊಳು ನೀ |15 


- ೬. ಇದೆ ಒಲವಿನ ಸರಿಗಮಪದನೀ (ಗೋಕುನಿ. ೨೫-೧೦). [ಸಂ] 
ಸಂಕ, ಶಂಕು, ಸಂಕು, ಸಂಕ್ಕೆ (ನಾ). ಪಂಚಮಹಾವಾದ್ಕಗಳಲ್ಲಿ ಒಂದು ; 
ಊದಿದರೆ ಧ್ವನಿಯನ್ನುಂಟುಮಾಡುವ, ಸಮುದ್ರದಲ್ಲಿ ದೊರೆಯುವ 
ಒಂದು ಬಗೆಯ ಚಿಪ್ಪು ; ಕಂಬು ; ಶಂಖ : ಪಲ್ಲವ ಸತ್ತಿಗೆ ಸಂಕಂ ರುಲ್ಲಳಿ 
ಜಯಮಂಗಳಂಗಳಂ ಚೋಳಮಹೀವಲ್ಲಬಭನಿತ್ತಡೆ ಕುಡಿಯರ ವಲ್ಲಭನುಜ್‌ 
ಮಣ್ಣಳೀಕಪದಮಂ ಪಡೆದಂ (ಎಕ. ೪, ಹೆಗ್ಗಡ. ೧೮-೧೦ ; 1057) ; -ಪಂಕರುಹದಲರ್ದ 
ಮೊಲ್ಲೆಯ ಸಂಕದ ಗೋಕ್ಲೀರದಿಂದುಕಾಂತದ ಹಂಸೆಯ? ಸಂಕುಳದಂದದ ಮೇಘಚಯಂ 
ಕಟ್‌ಗುಂ ಪಿರಿಯ ಪೆರ್ಮಟೆಯುಮಂ ಜಗದೊಳ್‌ (ಅಟ್ಟಮ. ೮-೧೬) ; ಸಂಕಂ ಕೂಂಕುವ 
ಮುದ್ದುಮೂಗೆಟ್‌ಗೊರಲ್ಲಳ್ತಿರ್ಪ ಕಂದಂ ಕರಂ ಬಿಂಕಂ ತೆಂಗುವ ಗೂಢಜತ್ರು 
ಸುದೃಢಾಯದ್ಬಾಹುಕಾಂಡಂ. . . ನಿರಾತಂಕಂ ನೆರ್ಗಿ ಪುದಾಸೆಯಳ್ಳಿನಿದಿರ್ಗೊಳ್ಳೊಳ್ವಿಂಡಿರಂ 
ಗಂಡರಂ (ಚಿಕವಿ. ೩-೨೦). ಶಂಕ್ಸು : ಶಂಕು ಶಲಾಕೆಯುಂ ಗಲೌಗೆವಟ್ಟಲುಮೊಪ್ಪಿರೆ 
ವೇದನಾದದೊಳ್‌ ಸಂಕರಮಾಗಿ . . ಮಂಗೆಳಗೀತೆತೂರ್ಯಘೋಷಂ 
ಕಡಲೂರ್ಮಿಯಂತುಲಿಯೆ («ಸೂಕ್ತಿಸು. ೬-೫೭) ; ಶ್ರೀ ನಗರೇಶ್ವರದೇವರಿಗೆ . . . ಕೊಟ್ಟ 
ಉಪಕರಣ . . . ದೂಪಾರತಿ ಬಟ್ಟಲು ಶಂಕು (ಎಕ. 1%. ಬೆಂಗಳೂ. ೯೦-೧೧ ; ಸು. 1400). 
ಸಂಕು : ದೇಗುಲದ ಭೇರಿ ಮೊಲಗೆ, ಸಂಕಿನೊಂದು ನಿಡುಸರಂ ಪೆರ್ಚೆ . . . 
ರಜನೀಮುಖಮೆಡ್ಡಮಾದುದು (ರಾಮುಶ್ವ. ೨೬-೧). ಸಂಕ್ಕೆ : ತಕ್ಕಿನ ಪವಳದ ಸಂಕೆಯ 
ಟೆಕ್ಕೆಯ ಮಣಿಗಳನನೇಕಮಂ ಕೊಂಡು (ಧರ್ಮಾಮ್ಯ. ೨-೩೬). 

ಸಂಕದೋಲೆ ಎ ಶಂಖದಿಂದ ಮಾಡಿದ ಅಥವಾ ಶಂಖದಾಕಾರದ ಓಲೆ: 
ಸಾವರ ಹಿಡಿದು ಸಂಕದೋಲೆಯನಿಕ್ಕಿ ವಿಧಿಯಲ್ಲಿ ಸಾಯಸಗೊಳ್ಳದೆ ಭಾವವಡೆದಂತೆ 
ಭ್ರಮೆಗೊಳಗಾದ ಮತ್ತೆ ಇವನೇನೆನ್ನದಿಪ್ಪುದೇ ಸರ್ವಜ್ಞಾನದ ಒಳಗು (ಮೋಳಿಮಾ. 
೧೦೫-೪೧೮) ; ಪಂಕಸಂಕಲಿತವಾಮಕರಾಬ್ದಂ ತಕ್ರಘಟಾಂಚಿತಮಸ್ತಕಂ ಸಂಕದೋಲೆ 
ಜಳಪಂಕಕಣಂ . .. ಅಮರ್ದೊವ್ಪಿರೆ ಬಂದಳೋಪವಧೂಟಿ ವಿಳಾಸದಿಂ (ವೃಷಎ. ೭-೯). 

[ಇ ಸಂ. ಶಂಖ] 

ಸಂಕೃ (ನಾ). ಸಣ್ಣ ತೊರೆ, ಹೊಳೆ, ಹಳ್ಳೆ ಮುಂತಾದುವುಗಳನ್ನು ದಾಟಲು 


ಅಡ್ಡಮರವನ್ನಿಟ್ಟು ಮಾಡುವ ಸೇತುವೆ ; ಪೂಲು : ತೊರೆಯಿಳಿದ ಮೇಲೆ |40 


ಸಂಕವನ್ನಿಕ್ಕಲೇನಹುದು? «ಶ್ರೀರಾಮಾ. ೬೬-೩೨೪) ; ನಡುಹಳ್ಳದೆಡೆಯೊಳು ಸಂಕವು 


ಎಂಬುದರ | | 


ಸಂಕಟಪಡು 


| ಮುರಿದಂತೆ (ಚಂದ್ರವೀ. ೧೩೨-೨೭) ; ಸಂಕ ಮುರಿದಲ್ಲೇ ಸ್ನಾನೆ, ಗ್ರಹಚಾರ ಹಿಡಿದಲ್ಲೇ 
ದಾನ (ಗಾದೆ). [£- ಮೆರಾ. ಸಾಂಕೂ, ಸಾಂಕವ./ ಪ್ರಾ. ಸಂಕಮ ; ಪಾಲಿ. ಸಂಕಮೋ.! 
ತುಳು. ಸಂಕ./ ಸಂ. ಸಂಕ್ರಮ) 

ಸಂಕಟ (ಗು). ೧. ಇಕ್ಕಟ್ಟಾದ ;ದುರ್ಗಮವಾದ : ಎಜಗಿರ್ದುವು ಷಟ್ಟದಂಗಳು 

s ತೇಸರಕೋಟಿ ಸಂಕಟಕುಶೇಶಯ[ಕೋ]ಶಕುಟೇರಕಂಗಳೊಳ್‌ (ಪಂಪಭಾ. ೪-೪೭). 
(ನಾ). ೨. ಇಕ್ಕಟ್ಟಾದುದು ; ದುರ್ಗಮವಾದುದು : ಜಾನುಭಂಜನೀ ಶೂಲ 

|. ಪ್ರಕರಪರಿವೃತಂಗಳುಂ ಕೂಪಕೂಟಾವಪಾತಲೋಹಕಂಟಕಸಂಕಟಂಗಳುಂ . . . 

| ಅಪ್ಪ ದುರ್ಗಂಗಳೊಳ್‌ (ಅದಿಪು ೧೩-೫೭ ವು. ೩. ಬಾಧೆ ; ನೋವು : ಸಾವ 

|. ಸಂಕಟವನದ ನಾನೇನೆಂಬೆನಯ್ಕಾ ಅದು ಅಗಣಿತದುಃಖ (ಸಿದ್ದೇವ. ಕ. ೮೩-೧೩೭). 
೪. ಕಷ್ಟ ; ತೊಂದರೆ; ಹಿಂಸೆ : ರಣಸಾಗರನಾ ಸಾಂ(ಸಂ)ಕಟದುಳ್‌ ಉದೆಯ 
ಪುರಂ ಧರೆಗಿ[ಲ]ಶನ್‌ ಪಡೆಪೊಗುವಲ್ಲಿ (ಎಇ. ೫, ೧೬-೨ ; ಸು. 600) ; ಕಟಿಸೂತ್ರ 
ವಿಳಿದು ನಡೆಯಲೀಯದಿರಲದ ನಟಿನಳಿಲನೆ ಮುಣಿದಿಟ್ಟು ಚಟುಲಾಕ್ಷಿಯರು 
ರಾಮನ ನೋಡುವ ಸಂಕ(ಪಾಶಾಂ. ಗ]ಟಿವನದೇನ ಪೇಳುವೆನು (ಕರಂ. ೩೧-೧೭) ; 
ಕಂಟಕದ ಸಂಕಟವ ಕಳೆದು ಮೇಲೇರ್ದರೂ ತಟ್ಟಿದೊಡನೆಯೆ ತೆರೆವ ಕದವದಲ್ಲ 
(ಅನಿಕೇ. ೨-೯) : ಸಂಕಟ ಬಂದರೆ ವೆಂಕಟರಮಣ (ಗಾದೆ). ೫. ದುಃಖ; ಅಳಲು ; 
ವ್ಯಥೆ : ಪೊಡೆವಡುವಪ್ಪಿಕೊಳ್ಳ . . . ನಲ್ಲರಗಲೈಗೆ ಕಣ್ಣ ನೀರ್ಗಳಂ ಮಿಡಿವ ಬಹು 
ಪ್ರಕಾರಜನಸಂಕಟಮೊಪ್ಪಿದುದಾ ಪ್ರಯಾಣದೊಳ್‌ (ಅದಿಪು. ೪-೫೭) ; ಖಾಯಿಲೆ 
ಯಿಂದ ನರಳಿ ಬಡಕಲಾಗಿದ್ದ ಅವಳ ಮೈಯನ್ನು ನೋಡಿ ನನ್ನ ಮನಸ್ಸಿಗೆ ತುಂಬಾ 
ಸಂಕಟವಾಯಿತು (ಪ್ರತಾಪ. ೪೪). ೬. ಒಂದು ನರಕದ ಹೆಸರು : ಸಂಕಟ... 


20 ವಿಕಟವೆಂಬೈದು ಮಂತ್ರಿನರಕಂಗಳಿಂ ಮೋಹಿಸಿ ವಿಕರಾಳವೆಂಬರಸುನರಕವಿಹುದು 
(ವಿವೇಕ. ೧೫೩). (ಸಂ.1 
ಸಂಕಟಕ (ನಾ). ದಾರದ ಕುಣಿಕೆ, -- ಗಂಟು : ""ಸಂಕಟಕಮೆನಲು ಹಮ್ಮುಗೆಯ 


| ಕುಣಿಕೆಗಳು'' (ಮಂಗರಾ. ೮೬-೩೧). (ಸಂ. ?] 


ಸಂಕಟಕಾಲ (ನಾ). ತೊಂದರೆಯ ಸಮಯ ; ಕಷ್ಟದ ಕಾಲ : ತಮ್ಮ ಸಂಕಟ 
ಕಾಲದಲ್ಲಿ ಎರಡನೆಯವರು ತಮಗೆ ಸಹಾಯ ಮಾಡಬೇಕೆಂದು ಮನಸ್ಸು ಇದ್ದರೆ 
ತಾವು ಅವರ ಆಪತ್ತನ್ನು ದೂರಮಾಡಲಿಕ್ಕೆ ಕೈಲಾದ ಮಟ್ಟಿಗೆ ಯತ್ನಮಾಡಬೇಕು 
[ಸಂ.1 
| ಸಂಕಟಗೊಳ್‌ (ಕ್ರಿ). ತೊಂದರೆಗೆ ಸಿಲುಕು ; ಕಷ್ಟಕ್ಕೆ ಗುರಿಯಾಗು 
| ದೇಗುಲಕೆ ಸಾರದೆ ಹೆಗಲ ಕಂಬಿಯನಿಳುಹದೆಲ್ಲಿಯು ನಿಲ್ಲದಡಿಯಿಡಬಾರದಿಂತಪ್ಪ 
5| ಬಲಿದವಸ್ತೆಯೊಳೆಯ್ಲೆ ಸಂಕಟಿಗೊಳಲದೇತಕೆ (ಬಸಪು. ೪೪-೧೩). 
[ಸಂಕಟ 4 ಕೊಳ್‌ 
ಸಂಕಟಜ್ಯೋತಿಗ (ನಾ). ಒಂದು ಕ್ಲುದ್ರದೇವತೆಯ ಹೆಸರು : ಹಳ್ಳದ ಜೋಗಾಯಿ 
ಬೇತಾಳ ಬೊಮ್ಮಯ್ಕಾ ಮುಳ್ಳಿನ ಮಹಾವೀರ ಸಂಕಟ(ಚೌತಿ)ಜ್ಕೋತಿಗನು 
(ಎಸಾಸು. ೫೮-೨). [ಸಂಕಟ + ಜ್ಯೋತಿಗ?| 
35 | ಸಂಕಟಪಡು (ಕ್ರಿ). ೧. ಆಯಾಸವನ್ನು ಹೊಂದು ; ಬಳಲು : ತಮ್ಮಾ ನೀನು 
| ಹಸಿವೆಯಿಂದ ಸಂಕಟಪಡುವುದಿಲ್ಲವೋ? (ಮುಂಬಯಿ. ೪-೭೭) ; ಆಯ್ಕಾ ಮಾರ್ಗಸ್ಥನೆ 
ಯಾಕೆ ಇಷ್ಟು ಸಂಕಟಪಡುತ್ತೀಯೆ? (ನೀತಿಜಂ. ೩1. ೧೨). ೨. ಕಷ್ಟಪಡು ; ತೊಂದರೆ 
| ಗೊಳಗಾಗು : ಮುಂದಣ ಪರಿಣಾಮವನ್ನು ಪರಿಕಿಸದೆಯೇ ತಿನ್ನುವ ಅನ್ನಕ್ಕೂ 
| 
| 
| 


25 


(ಮುಂಬಯಿ. ೪-೮೫). 


ಮಣ್ಣನ್ನು ತೂರಿಕೊಂಡು ಸಂಕಟಪಡಬೇಕೆನಿಸಿದ ನನ್ನ ಅಲ್ಪಬುದ್ದಿಯನ್ನು ಸುಟ್ಟರು 
(ಬೆನ್ನಬೇ. ೧೦) ; ಇಂಡಿಯಾದಲ್ಲಿ ಮೊಟ್ಟಮೊದಲು ಮಹಮ್ಮದೀಯ್ಕರಿಂದ 
ಸಂಕಟಪಟ್ಟದ್ದು ಸಿಂಧುದೇಶ (ಭೂಗೋಳ. ೭೧). (ಸಂಕಟ + ಪಡು! 


ಸಂಕಟಿ 
1 


ಸಂಕಟ್ಟಿ, ಸಂಗಟಿ, (ನಾ). ೧. ರಾಗಿ ಅಥವಾ ಇತರ ಧಾನ್ಯದ ಹಿಟ್ಟಿನಿಂದ | | 
ಬೇಯಿಸಿ ಮಾಡುವ ಮುದ್ದೆ : ನವಣೆಯ ಪಿಟ್ಟಂ ನೆಲದಾಟದ ಗೆಂಡೆಯುಮಂ ಕೂಡಿ | 
ಹಿಟ್ಟಗುಟ್ಟಿ ಸಂಕಟಿಯಾಗಿ[ಪಾರಾಂ. ಸಂಟೆಯಾಗಿ, ಸಂಕುಟೆಯಂ] ತೊಳಸಿ | 
ತುಪ್ಪಮನಾದೊಡಂ ಪಾಲನಾದೊಡಂ ಕಲಸಿ ಮೆಲಲ್‌ ವೀರ್ಯವೃದ್ಧಿಯಕ್ಕುಂ | | 
(ಲೋಕೋಪ. ೯-೪೫ ಟೀಕು). ೨. ತೆಳುವಾದ ಅಂಬಲಿ ; ಗಂಜಿ : “"ಸಂಕಟಿ 
(ಸಂಗಟಿ) - ಅಳ್ಳಕನುಚ್ಚು, ಅಳ್ಳಕಸಜ್ಜಕ'' (ಚಾಸಕೋ. ೪೭). ಸ೦ಗಟ್ಟಿ : ೧. ನುಚ್ಚು, 
ಅಂಬಲಿ, ಗಂಜಿ, ಗುಗ್ಗರಿ, ಸಂಗಟಿ, ರೊಟ್ಟಿ ಮೊದಲಾದವು (ನಾಣ್ಣುಡಿ. ೩೯). ೨. ಸೆಜ್ಜೆಯ 
ಸಂಗಟಿಯು, ಚಳಿಗಾಲದಲ್ಲಿ ಹಿಂಡುವ ಎಮ್ಮೆಗಳಿಗೆ ಬಹಳ ಹಿತಕರವಾಗಿದೆ 
(ಗೋಗ್ರಾಸ. ೭೦). [ದೇ.॥ ತಮಿ. ಚಜ್ಕಟಿ ; ತೆಲು. ಸಂಕಟ] 
ಸಂಕಟ್ಟಿ "ಸಂಕಡ್ಮಿ' ನೋ. 
ಸಂಕಟಿಸು (ಕ್ರಿ) ಇಕ್ಕಟ್ಟಾಗುವಂತೆ ತುಂಬು ; ಇರುಕು ; ಇಡಿಕಿರಿ : ಭಟರುಗಳು 
ವಿದ್ವಾನುಗಳು . . . ಗಮಕಿ ಗಾಯಕರು ಮಿಗೆ ಸಂಕಟಿಸಿ ಮೆಜ್‌ದುದು ಚಪ್ಪರದೊಳು 
(ಜೀವಂಚ. ೭-೫೭). (ಸಂಕಟ + - ಇಸು) 
ಸಂಕಡ್ಮಿ "ಸಂಗಡಿ' ನೋ. | 
ಸಂಕಡ್ಡಿ, ಸಂಕಟ್ಟಿ, ಸಂಗಟ (ನಾ). ೧. ಸ್ಥಳಸಂಕೋಚ ; ಇಕ್ಕಟ್ಟು. |15 
೨. ಇಕ್ಕಟ್ಟಾದ ಸ್ಥಳ ; ಆಯಕಟ್ಟಾದ ಪ್ರದೇಶ : ಮಣಲೆತ್ತಿ ಹೊತ್ತಿ ಕವಿದಿಕ್ಕುವ 
ಪೆರ್ಗೊಡವಾವಿನೋಳಿ ಸಂಕಡಿಯೆಡೆಗೆಯ್ದೆ ವಂದಿಡುವ ಡೆಂಕಣಿ ಮುಟ್ಟಿವರಲ್ಕೆ ಬಿಟ್ಟು 
ಮುಂಗೆಡುಪುವ ಕಟ್ಟುಗಾಲಿಗಳಿನದ್ಬುತಮಾದುದು ಕೋಂಟೆಗಾಳೆಗಂ (ಕುಸುಮಾ. 
೧೧-೪೨). ೩. ದುಃಖ ; ವ್ಯಥೆ ; ಕ್ಲೇಶ. ೧,೩: ಬಡತನಮೆಂಬುದು ಸತಿಯರ 
ನಡುವಿನೊಳಾಲೀಢವಲಗುವಿನ್ನಣದೊಳ್‌ ಸಂಕಡಿ!ಪಾಣಂ. ಟಿ] ಕುಚಮಧ್ಯದೊಳಾ ಕೋಳ್ನುಡಿ |20 
ಕುಂಟಣಿವದಿರೊಳಲ್ಲದಿಲ್ಲಾ ನಾಡೊಳ್‌ (ಧರ್ಮಪ. ೧-೪೩). ೪. ನಿಬಿಡವಾಗಿರುವ 
ಗೊಂಚಲು : ಚಂದನದ ವಂದನಮಾಲೆಗಳಿಂ ಗೊಜ್ಜೆಯ ಸಂಕಡಿಗಳಿಂ . . . ಕಂಪಿನ 
ಕಡಾರಮುಂ ತಣ್ಣಿನ ತಾಣಮುಮೆನಿಸಿರ್ದ ಲತಾಮಂಟಪಮಂ ಪೊಕ್ಕು (ಕುಸುಮು. 
೧೨-೧೫೭ ವ). ಸಂಕಟ್ಟಿ : ೩. ಆರಿಗೆ ಪೇಳುವೆನೀ ಸಂಕಟಿಯ!ಪಾಠಾಒ ಸಂಕಟವ, 
ಸಂಗಡಿಯ) (ಹಚಕಾ. ೧೨-೩೦ ರಗಳಿ). ಸಂಗಟ : ೩. ಆವ ಫಲವನದಾವ ರಸವನದಾವ |25 
ಚಿಗುರ ಕಪೋತಿ ಬಯಸುವಳಾವ ಸಂಗಟವಾದಡಾತನದನು ಮನದೊಳಗೆ ಭಾವಿಸದೆ 
(ನಿಭಾಗ. ೧೧-೧೩-೫೩). |1ಆ ಸಂ. ಸಂಕಟ) 
ಸಂಕಡಿಗೊಳ್‌ (ಕ್ರಿ). ದುಃಖಪಡು ; ವ್ಯಧೆಗೊಳ್ಳು : ಮಾನಹಾನಿಯಿಂದಾದ | 
ಬರ್ದುಂಕದೇವುದೆನುತುಂ ಸಲೆ ಸಂಕಡಿಗೊಂಡರಾ ನೃಪರ್‌ (ಶಾಂಶೀಶ್ವ ೭-೧೩೧). | 
[ಸಂಕಡ್ಡಿ 4 ಕೊಳ್‌) | 
ಸಂಕಥೆ (ನಾ). ಮಾತುಕತೆ ; ಸಂಭಾಷಣೆ : ""ಸಂಕಥಾ, ಅನ್ಕೋನ್ಶಸಂಗೀಶಿಃ - ಈ 
೨ ಕೂಡೆಕೂಡೆ ಮಾತಾಡುವುದು'' (ಹಲಾಯು. ೧೨೮-೯೪). [ಸಂ. ಸಂಕಥಾ। 
ಸಂಕಪಾಲ, ಸುಂಕಪಾಳ (ನಾ). ಒಂದು ಬಗೆಯ ನಾಗ ; ಅಷ್ಟಕುಲಫಣಿಗಳಲ್ಲಿ 
ಒಂದು 
ಅಂಕಡೊಂಕ ಸಂಕಪಾಲ ಮೂರುತಲೆಗೆ ಹೆತ್ತು ಕಾಲು (ಒಗಟು. ಕಿ). 
ಸುಂಕಪಾಳ : ಬೇರೆ ವಿಷಯುಕ್ತಸರ್ಪಗಳು . . . ಸುಂಕಪಾಳ, ಜೋಗಿ, ಸುರ್ಗಂಡ, 
ಅಜಗರ ಮುಂತಾದವುಗಳು ಪ್ರಸಿದ್ಧ ಉಂಟು (ಕಭಾಗೆ. ೬೭). [ಆ ಸಂ. ಶಂಖಪಾಲ) 
ಸಂಕಮ (ನಾ). ಇಂದ್ರ : ಪಾಂಡುರಾಜತನಯಂ ಗಾಂಡೀವಿಯೆಂ. . . ಅಣ್ಣನೆಂದೊಂದು 
ಮಾತನಣಂ ಮಾಜದೆ ನಿಂದ£ದು3 ಸಂಕಮ!ಪಾಠಾಂ. ನಿಂದು ಶಂಕರ, ನಿಂದ ಪಂಕಮ, 
ನಿಂದ ಸಂಕತ]ನ ನೀನಾರಾಧಿಸೆಂದಿಂತಿದ ಮುನಿ ಪಾರಾಶರನೊಲ್ಲು ಪೇಟ್‌ ಹರ£ಂ3 
ಬರ್ಪನ್ನಂ ತಪಂಗೆಯ್ದಪೆಂ (ಪಂಪಭಾ. ಆ-೫) ; ನೆಗಟ್ಹಾ ಭಾರತಮಲ್ಲ ಶಂತನುದ 
£ಸಂಕಮಜತ3 ಬಾಣಾಘಾತದಿಂ ಭೀಮ ಭೀಮಗದಾದಂಡವಿಘಾತದಿಂ ಕುರುನೃಪಾನೀಕಂ 
ಪಡಲ್ವಟ್ಟು. . . ಬಿಬ್ತಿಶ್ವದಿಂ ಬಿಟ್ತಿ ದಂತಿಗಳಿಂದಂ ಜವನುಂಡು ಕಾಖಿದವೊಲಾಯ್ತೆತ್ತಂ 
ಕುರುಕ್ಷೇತ್ರದೊಳ್‌ (ಗದಾಯು. ೩-೨) ;P ಈ ಪದದ ಬಗೆಗೆ ಇರುವ ಕೆಲವು 
ಅಭಿಪ್ರಾಯಗಳನ್ನು ಇಲ್ಲಿ ಸೂಚಿಸಲಾಗಿದೆ. ""ಶಂತನುಜ -- ಶಂತನು 
ಪುತ್ರನಾದ ಭೀಷ್ಮ. ಭೀಮಾರ್ಜುನರ ಸಾಹಸವರ್ಣನೆಯ ಸಂದರ್ಭದಲ್ಲಿ 


10 


: ""ಸಂಕಪಾಳ(ಲ) - ಶಂಕಪಾಲ ವ ಒಬ್ಬ ನಾಗ'' (ತದ್ದಕೋ. ೪೧); 


40 


45 


ಸಂಕರಗೊಳ್‌ 


ಭೀಷ್ಮನ ಬಾಣಪ್ರಯೋಗದ ಹೊಗಳಿಕೆಗೆ ಔಚಿತ್ಮ ಕಾಣಿಸುವುದಿಲ್ಲ. 
ಮುಂದಿನ ಪದ್ಮದಲ್ಲಿಯೇ ಭೀಮನ ಗದೆಯ ಪ್ರಶಂಸೆ ಬರುತ್ತದೆ. ಅರ್ಜುನನ 
ಹೆಸರು ಪದ್ಮದಲ್ಲಿ ಇನ್ನೆಲ್ಲೂ ಬಂದಿಲ್ಲ. ಇದನ್ನು ನೋಡಿದರೆ ""ಶಂತನುಜ'' 
ಎಂಬುದು ಮೂಲಪಾಠವಾಗಿರಲಾರದೆಂದೂ ಆದಕ್ಕೆ ಪ್ರತಿಯಾಗಿ ಅಲ್ಲಿ 
ಅರ್ಜುನನ ಹೆಸರು ಇದ್ದಿರಬೇಕೆಂದೂ ತೋರುತ್ತದೆ; [ಶಕ್ರಸುತ] ಎಂದೋ 
[ಸಂಕಮಜ] ಎಂದೋ ಇದ್ದಿರಬಹುದೆ? ""ಸಂಕಮ'' ಎಂಬುದಕ್ಕೆ ಇಂದ್ರ 
ಎಂಬ ಅರ್ಥವಿರುವಂತೆ ತೋರುತ್ತದೆ (ಪಂಪಭಾ. ೮-೫ರ ಪಾಠಾಂತರ 
ಗಳನ್ನು ನೋಡಿ?)'' (ಗದಾಸಂ. ಟಿಪ್ಪಣಿಗಳು. ೧೧೭) - ಹೀಗೆ ಶ್ರೀ. ತೀನಂಶ್ರೀಯವರು 
ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಪಂಪಭಾರತ ೮-೫ರ ಪದ್ಮದಲ್ಲಿ ವರ್ಣಿತ 
ವಾಗಿರುವ ಅರ್ಜುನನ ತಪಸ್ಸು ಶಂಕರನನ್ನು ಕುರಿತದ್ದೋ ಅಥವಾ 
ಇಂದ್ರನನ್ನು ಕುರಿತದ್ದೋ ಎಂಬುದರ ಬಗೆಗೇ ಹಲವು ಭಿನ್ನಾಭಿಪ್ರಾಯ 
ಗಳಿವೆ. (ಉದಾಹರಣೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ "ವಿಕ್ರಮಾರ್ಜುನ 
ವಿಜಯ'ದ ಪುನರ್ಮುದ್ರಣದ ಉಪೋದ್ಭಾತವನ್ನು ನೋಡಿ). ಇದರ 
ಮೇರೆಗೆ "ಶಂಕರನ' ಎಂಬ ಪಾಠಾಂತರವು ಹೆಚ್ಚು ಸ್ವೀಕಾರಯುಕ್ತವಾಗ 
ಬಹುದಾದ್ದರಿಂದ "ಸಂಕಮ' ಎಂಬ ಪಾಠಾಂತರರೂಪವನ್ನು ಬಿಡುವುದು 
ಉಚಿತವಾಗಬಹುದೆ? (೬ ಸಂ. ಶಕ್ಮನ್‌?] 


| ಸಂಕಯ್ಯ (ನಾ). ಒಬ್ಬಾತನ ಹೆಸರು : ಶ್ರೀ ಪೆರ್ಗ್ಗೆಡೆ ರೇತಯ್ಕನ.ವೆದೆ ಸಂಕಯ್ಯ 


(ಎಕ. 1 ಉು, ೨೪೨-೨ ; ಸು. 1000). [ಸಂಕ? 3- ಅಯ್ಯ; 

ಸಂಕರ, (ನೌ). ಶಿವ ; ಈಶ್ವರ : ""ಸಂಕರ - ಶಂಕರ ಎ ಶಿವ'' (ತದ್ದಕೋ. ೪೧) . 
"ಸಂಕರಗೊಂಡ' ಪರಾ. |. ಸಂ. ಶಂಕರ) 

ಸಂಕರ್ಕ (ನಾ). ೧. ಕಲಬೆರಕೆ ; ಮಿಶ್ರಣ : ಕರ್ಣಾಟಕಸಾಮ್ರಾಜ್ಯದ ಮಹಾಪ್ರಯತ್ನದ 
ಫಲವಾಗಿ ದಕ್ಷಿಣದೇಶದಲ್ಲಿ ಪ್ರಾಚೀನಭಾರತೀಯಸಂಗೀತವು ಬಹಳ ಮಟ್ಟಿಗೆ 
ಸಂಕರವಿಲ್ಲದೆ ನಿಂತಿತು (ಗಾನಕ. ೪೮). ೨. ಅಂತರ್ಜಾತೀಯವಿವಾಹಗಳಿಂದ 
ಉಂಟಾಗುವ ಮಿಶ್ರಜಾತಿ, -- ಸಂಕೀರ್ಣವರ್ಣ : ಸರಿಯೆನಿಸದೆ ಬೇಜ್‌ ಬೇಜ್‌ 
ಬೆರಸಿದಾಗಳಲ್ಲಿ ಪುಟ್ಟಿದರನೆ ನೋಡಿ ಸಂಕರದವರೆಂದು ಬಗೆವುದು (ಜನನ. ೨-೧೮). 
೩, ಅಡ್ಡತಳಿ ; ಮಿಶ್ರತಳಿ :*ಬಲುಮೆಯ ಸಂಕರದ(ಹೈಬ್ರಿಡ್‌) ಫಲವನ್ನೂ 
ಪಡೆಯಬಹುದು (ಕವಿಕೋ. 1.೨೨೨). ೪. ಗುಡಿಸಿಹಾಕುವಂಥದು ; ಕಸ : ""ಸಂಕರಃ, 
ಅವಕರಃ - ಈ ೨ ಕಸವು'' (ಹಲಾಯು. ೫೦-೧೪೭) ; ಎರಟ್ರಡಿಯ ಪೂಮರದಿಂ 
ಕಟ್‌ವೂಗಳತ್ತಮಿತ್ತಂ ಕವಿದಲ್ಲಿ ಮೆಲ್ಲನುಗೆ ತೇಂಕುವ ಪೂವಿನ ಸಂಕರಂಗಳಂ 
ನೂಂಕುವುವೂರ್ಮಿಮಾಲಿನಿಯ ತಶುಂಗತರತ್ತರಲೋರ್ಮಿಮಾಲೆಗಳ್‌ (ಆದಿಪು ೧-೬೧). 
೫. ಹೊಲಸಾದುದು ; ತಿಪ್ಪೆ : ""ಸಂಕರಃ = ತಿಪ್ಪೆಯುಂ, ಬೆರಕೆಯ ಜಾತಿಯುಂ'' 
(ಕಾಶಕೃ. ೧೮೫) ; ಆ ತಿಳಿವಿನ ಅರುಣಾಂಕುರ ಮೊಳೆಯಲು ಬಾಳ್ವಿಯು ಶಂಕರ ; 
ಇಲ್ಲದಿರಲು ಬರಿ ಸಂಕರ (ಚಂತನ ೨೭-೧೩). ೬. [ಕಾವ್ಯಮಾ] ಮಿಶ್ರಾಲಂಕಾರಗಳಲ್ಲಿ 
ಒಂದು ; ಒಂದರಲ್ಲಿ ಮತ್ತೊಂದು ಕಲೆತುಹೋಗುವ ಅಲಂಕಾರ : 
ಸಂಸೃಷ್ಟಿಯಲ್ಲಿರುವ ಅಲಂಕಾರಗಳು ಒಂದರಲ್ಲಿ ಮತ್ತೊಂದು ಕಲೆಯದೆ 
ತಿಲತಂಡುಲಗಳಂತೆ ಇರುತ್ತವೆ. ಆದರೆ "ಸಂಕರ' ವೆನ್ನುವುದು ಹಾಲುನೀರುಗಳಂತೆ 
ಸೇರಿಹೋಗಿ ಒಂದಕ್ಕೆ ಮತ್ತೊಂದು ಉಪಜೀವಕವಾಗಿರುತ್ತದೆ (ಕೈಪಿಡಿ. ೨೮೯). ಸಂ.) 

ಸಂಕರ್ಮ (ನಾ). ಗೊಬ್ಬರ ಮತ್ತು ಧಾನ್ಯವನ್ನು ಸಾಗಿಸಲು ಎತ್ತಿನ ಹೆಗಲ 
ಮೇಲೆ ಹೊರಿಸುವ ಇಬ್ಬಾಯಿಯ ಚೀಲ ; ಹಸುಬೆಯ ಚೀಲ : (ಅ. (1 

ಸಂಕರಗೊಂಡ (ನಾ). ಒಬ್ಬಾತನ ಹೆಸರು : ಮಾರಸಿಂಗದೇವಂ ಮೆಚ್ಚಿ ಅಸಗಯ್ಮನ 
ಮಗಂ ಸಂಕರಗೊಂಡಂಗೆ ಕಲ್ನಟುಗೊಟ್ಟಿಂ (ಎಕ. ೪, ಚೆನ್ನರಾ. ೨೬೭-೧೬ ; 971). 

ಸಂಕರ, 3- ಗೊಂಡ, (ಆ ಗಾಮುಂಡ)] 

ಸಂಕರಗೊಳ್‌ (ಕ್ರಿ). ಬೆರಕೆಯಾಗು ; ಮಿಶ್ರವಾಗು : ಕಡಿವಿರ್ದ ಭಟರ್‌ ... 
ಸಿಡಿಲ್ದುಡಿದ ರಥಂಗಳ್‌ ಪೋಟ್ರೋದೊಡಲೊಂದೊಂದೆಸೆಗೆ ಬಿದ್ದ ಭದ್ರಗಜಂಗಳ್‌ ಪರಿ 
ವರುಣಜಲದ ತೊಚೆಗಳ ತರಂಗದೊಳ್‌ ತೇಂಕಿ ಸಂಕರಗೊಳಲ್‌ (ಮಹಾನೇ. ೧೨-೨೨೦). 

(ಸಂಕರ 4 ಕೊಳ್‌) 


ಸಂಕರಜಾತಿ ೮೧೯೫ 


ಸಂಕರಜಾತಿ (ನಾ). ಮಿಶ್ರಜಾತಿ, - ಜನಾಂಗ : ""ಸಂಕೀರ್ಣಾಃ - ಸಂಕರಜಾತಿ | 
ಗಳೆಂಬಲ್ರಡುವರು'' (ಸಿದ್ಧಾಂತಿ. ೩೦೮). 
ಸಂಕರದೇಶ (ನಾ). ಮಿಶ್ರಗುಣಲಕ್ಷಣಗಳನ್ನೊಳಗೊಂಡ ದೇಶ : ಅಲ್ಪನೀರುಳ್ಳ 
ದ್ಹಾಗಿಯೂ ಅಲ್ಪವೃಕ್ತಂಗಳುಳ್ಳದ್ದಾಗಿಯೂ ಇರುವ ದೇಶವೇ ಜಾಂಗಲದೇಶವೆನಿಸಿ 
ಕೊಂಬುದು . . 
ಶ್ಲೇಷ್ಠವ್ಮಾಧಿವಾತರೋಗಗಳನ್ನುಂಟುಮಾಡುವುದು. ಈ ಎರಡೂ ಲಕ್ಷಣಗಳೂ 
ಕೂಡಿರುವ ಸಂಕರದೇಶವು ಸಾಧಾರಣದೇಶವೆನಿಸಿಕೊಂಬುದು (ಸಕವೈ. ೧೫). [ಸಂ.1 | 
ಸಂಕರರೋಗ (ನಾ). ಮಿಶ್ರಗುಣಲಕ್ಷಣಗಳಿಂದ ಕೂಡಿದ ಖಾಯಿಲೆ, -- | 
ರೋಗ : ಈ ಎರಡೂ ಲಕ್ಷಣಗಳೂ ಕೂಡಿರುವ ಸಂಕರದೇಶವು ಸಾಧಾರಣದೇಶ | | 
ವೆನಿಸಿಕೊಂಬುದು. ಸಂಕರರೋಗಗಳನ್ನುಂಟುಮಾಡುವುದು (ಸನ. ೧೫). 120.1 [10] 
ಸಂಕರಾತ್ರಿ (ನಾ). ಸಂಕ್ರಾಂತಿ ಹಬ್ಬ : ನಮ್ಮ ವಂಶಕೆ ವರುಷಕೊಂದು ಸ ಸಂಕ | | 
ರಾತ್ರಿಯ ಹಬ್ಬದೊಳಗೆ ಪಾಲುಪೊಂಗಲ ಮಾಳ್ಪೆವೆಂದು ಆಗ ಹಬ್ಬವ ಮಾಡಿದ | | 
(ಗೋಹಾಡು. ೨೩- ೧೧೨). ([ ಸಂ. ಸಂಕ್ರಾಂತಿ] [ 
ಸಂಕರಿಸು (ಕ್ರಿ). ಕಲೆ ; ಸೇರು : ಸುಪ್ರವಾನಂದಬಾಷ್ಟಗಳಿಂದಲೂ ಸಕಲಾಂಗದೊಳು | | 
ಸಂಕರಿಸಿದ ರೋಮಾಂಕುರಂಗಳಿಂದಲೂ (ಕಕುಮಾ. ೩೨೨-೧೦). [ಸಂಕರ 3- - ಇಸ್ಮು] [15 | 
| 
[ 
| 


ಸಂಕರೀಕರಣ (ನಾ). ೧. ಮಿಶ್ರಗೊಳಿಸುವುದು ; ಬೆರಸುವುದು. ೨. ಅನೀತಿ ; 
ಪಾಪ. ೩. ಗಲಿಬಿಲಿ ; ಗೊಂದಲ. ಸಂ.) 

ಸಂಕರುಷ (ನಾ). ನಿವಾರಿಸುವಿಕೆ ; ತೊಡೆದುಹಾಕುವಿಕೆ : ಕೋಲ ಸೈರಿಸು 
ಸೈರಿಸಾದಡೆ ಭಾಳಲಿಪಿ ಸಂಕರುಷ ವಿಪುಳ ಶರಾಳಿಯಿವೆ ಕೊಳ್ಳೆನುತ ನಕುಳನನೆಚ್ಚನಾ 
ಕರ್ಣ (ಕುವ್ಮಾಕ. ೪-೧೪). [ಆ ಸಂ. ಸಂಕರ್ಷ] |20 

ಸಂಕರುಷಣ (ನಾ). ೧. ಬಲರಾಮ : ಪುರವ ಹೊಅವಂಟವರು ಬರಲಬ್ಬರಣೆ | 
ಯಾಯ್ತರಮನೆಯೊಳಗೆ ಸಂಕರುಷಣಂಗಲುಹಿದರು ಸಂನ್ಮಾಸಿಯ ಸಮಾಧಿಗಳ ಚ 
(ಕುವ್ಮಾಅ. ೧೯-೪೦); ಸಂಕರುಷಣನು ನುಡಿದನನುಜಗೆ ಕುರುನೃಪನ ಹದನ | | 
(ಕೃಷ್ಣಾಕಾ. ೧೯-೩೭). ೨. ಆಕರ್ಷಕವಾದ ರೂಪುಳ್ಳವನು ; ಎಷ್ಟು : ಪಂಕಜಾ ಕ್ತ | | 
ನೀನು ಎನ್ನ ಮಂಕುಬುದ್ದಿ ಬಿಡಿಸಿ ನಿನ್ನ ಕಿಂಕರನ್ನ ಮಾಡಿಕೊಳ್ಳೊ ಸಂಕರುಷಣ 125| 
(ಕನಕ. ೯೮-೧೨) ; ಹರಿ ನರಸಿಂಹ ಪ್ರದ್ಕುಮ್ನ ಜನಾರ್ಧನ ಪುರುಷೋತ್ತಮ ಸಂಕರುಷಣ 
(ಎಕ. 1! (8), ಶ್ರೀರಂಗ, ೧೦ ; 17ನೆಯ ಶತ). (ಆ ಸಂ. ಸಂಕರ್ಷಣ) | 

ಸಂಕರ್ಷಣ (ನಾ). ೧. ಆಕರ್ಷಿಸುವಿಕೆ ; ಸೆಳೆತ. ೨. ಪರಿಹರಿಸುವಂಥವನು ;| | 
ನಿವಾರಕ : ಸಕಲಜಗತ್ಪವಿತ್ರತೀರ್ಥಸಲಿಲಸಂಪಾದಿತ ನಿಖಿಲಾಘಸಂಕರ್ಷಣಂ | 
[ಪಾಠಾಂ. ಮರ್ಷಣಂ] ಸಂಕರ್ಷಣಂ ಜಂಗಮಹಿಮಾಚಲಮೆ ಬರ್ಪಂತೆಯುಂ ಭು 
(ಗದಾಯು. ೭-೫೬ ವ). ೩, ಶ್ರೀಕೃಷ್ಣನ ಅಣ್ಣ ; ಬಲರಾಮ : ಸಂಕರ್ಷಣನಾತನ 
ಮನದುತ್ಕರ್ಷತೆಯನಣಿದು . . . ಧರ್ಮಪುತ್ರನನಿಂತೆಂದಂ (ಪಂಪಭಾ. ೧೩-೯೦ ವ). 

[ಸಂ.1 

ಸಂಕಲ (ನಾ). ಗುಂಪು ; ಸಮೂಹ ; ಮೊತ್ತ : (ಚತುನಿ. ಕಿ 1 ೮೦). ಸಂ. | 

ಸಂಕಲನ, ಸಂಕಳನ (ನಾ). ೧. ಒಟ್ಟುಗೂಡಿಸುವುದು ; ಕಲೆ ಹಾಕುವುದು ;|೫ 
ಸಂಗ್ರಹಿಸುವುದು : ಸಲೆ ಮಧನಪಕ್ಷಕ್ರಿಯಾಸಂಕಲನಮಾನಂಗಳೊಳು ಪ್ರತಿತಸ್ತಳ 
ಮದಾಗಲು ಮೇಲೆ ಇದು ಸನ್ಮಾರ್ಗವಲ್ಲೆನುತ (ಬಸಪು ೫೧-೬೩೯). ೨. ಆಯ್ದು 
ಕೂಡಿಸಿದ ಸಾಹಿತ್ಯಭಾಗಗಳ ಸಂಪುಟ, -- ಸಂಗ್ರಹ : ಸಂಗೀತದ ಕೃತಿಕಾರರ 
ಕೀರ್ತನೆಗಳ ಮತ್ತು ಕೃತಿಗಳ ಸ:-ಕಲನಗಳೂ ಪ್ರಕಟವಾಗಿವೆ (ಸಂಗೀತ. ೪ ಮುನ್ನುಡಿ) ; ಇದು 
ವಚನಗಳನ್ನು ಸಂಕಲನ ಮಾಡಿರುವ ಗ್ರಂಥ (ಶೂನ್ಮಕು. ೧). ೩. [ಗಣಿತ] ಕೂಡು [40 
ವುದು ; ಒಟ್ಟು ಮೊತ್ತವನ್ನು ಕಂಡುಹಿಡಿಯುವುದು : ಪರಿಕರ್ಮಗಳು ಎಂಬ | 
ಪದದಲ್ಲಿ ಸಂಕಲನ, ವೃವಕಲನ, ಗುಣಕಾರ, ಭಾಗಹಾರ, ವರ್ಗಮೂಲ, ಘನಮೂಲ | 
ಮುಂತಾದುವುಗಳು ಅಡಕವಾಗುತ್ತವೆ (ಗಣಿಚ. ೨೦೨). "ವ್ಯವಕಲನ' ಪರಾ. | 


ಸಂಕಳನ : ೧. "ಸಂಕಳಿಸು' ಪರಾ. (ಸಂ. 
ಸಂಕಲಿಕೆ (ನಾ). ೧. ಕೂಟ ; ಸೇರುವೆ : (೫. ೨. ವಧೂವರರು ಬ (6 
ಸಮಯದಲ್ಲಿ ಉಡುವ (ಜೋಡಿ)ವಸ್ತ್ರ : ಹಳದಿಯ ಬಣ್ಣದ ಸಂಕಲಿಕೆ | 


| 
xo.) | | 
[+4] 


ಸಂಕಲೆ Ky ಸಂಕವಾಲಿ, 


ಸಂಕಲೆ 
1 


ಯೊಂದನ್ನು ವಧುವಿಗೆ ಉಡಿಸಿದ್ದರು (ಎದಿರೇ. ೯). "ಸಂಕಲಿಕೆಪಂಚೆ' ಪರಾ. 
(ಸಂಕಲ + - ಇಕೆ./ ಸಂ. ಸಂಘಾಟಿಕಾ - ೧. ಜೊತೆ, ಜೋಡಿ. 
೨. ಸ್ತ್ರೀಯ ಉಡುಪು) 


| ಸಂಕಲಿಕೆಪಂಚೆ (ನಾ). ವಿವಾಹಸಮಯದಲ್ಲಿ ವಧುವಿನ ಕಡೆಯವರು ವರನಿಗೆ 
. ಬಹಳ ನೀರು ಉಂಟಾದ ದೇಶವು ಅನೂಪದೇಶವೆನಿಸಿಕೊಂಡು | 5 | 


ಕೊಡುವ ಜೋಡಿಪಂಚೆ : ಒಂದು ಬೆಳ್ಳಿಯ ರೂಪಾಯಿ, ತಾಮ್ರದ ಪಂಚಪಾತ್ರೆ, 
ಉದ್ದರಣೆ, ಸಂಕಲಿಕೆಪಂಚೆ, ಪಾದರಕ್ಷೆ, ಕೊಡೆ ಇಷ್ಟನ್ನು ವರೋಪಚಾರವಾಗಿ ಕೊಟ್ಟು 
. : ಮದುವೆ ಮಾಡಿಕೊಟ್ಟರು (ವಂಶವ್ಯ ೧೯). [ಸಂಕಲಿಕೆ + ಪಂಚೆ] 


ಸಂಕಲಿಕೆಸೀರೆ (ನಾ). ವಿವಾಹಸಮಯದಲ್ಲಿ ವರನ ಕಡೆಯವರು ವಧುವಿಗೆ 


ಕೊಡುವ (ಜೋಡಿ) ಸೀರೆ : ತೌರಿನಲ್ಲಿ ಏನು ಇಟ್ಟಿದ್ದಾರೆ? ... ಸಂಕಲಿಕೆಸೀರೆ 


ಯಾವುದು? (ಸಾವಿಸ ೪೫). [ಸಂಕಲಿಕೆ * ಸೀರೆ) 


ಸಂಕಲಿತ, ಸಂಕಳಿತ (ಗು). ೧. ಒಟ್ಟುಗೂಡಿಸಿದ ; ಸಂಗ್ರಹಿಸಿದ. ೨. ಮಿಶ್ರವಾದ : 


ಒಲಿದು ಜಂಗಮಲಿಂಗ ಗುರುಪದಜಲಜಪರಿಚರಿಯಕ್ರಿಯಾಸಂಕಲಿತಭಕ್ತಿಯೊಳಲಸ 
ದಾಗಳು ಮಾಡಬೇಕೆಂದು (ಬಸಪ ೨೨-೨೫). (ನಾ). ೩. ಒಟ್ಟುಗೂಡಿಸಿದುದು ; 
ಸಂಗ್ರಹ : ಈಗ ಪ್ರಸಿದ್ಧವಾಗಿರುವ ಶೂನೈಸಂಪಾದನೆಯು ಗೂಳೂರ ಸಿದ್ಧವೀರ 
ಹ್ಲೊಡೆಯನಿಂದ ಸಂಕಲಿತವಾದದ್ದು (ಶೂನ್ಮಕು. ೩೫). ೪. [ಗಣಿತ] ಕೂಡುವುದು ; 
ಸಂಕಲನ. ಸಂಕಳಿತ : ೧. ಸಂಕಳಿತ ಬಹುಳ ತಾರಾಸಂಕುಳದಿಂ 
ಪೋಲ್ತುದಭ್ರಮಾವೃತತಿಮಿರಂ ತೇಂಕುವ ಮಲ್ಲೀಮುಕುಳದ ಸಂಕುಳಮಂ ತಳೆದು 
ನಿಂದ ಜಗುನೆಯ ಮಡುವಂ (ಪುಷ್ಪಪು ೮-೧೧). ಸಂ. 


ಸಂಕಲಿತಜ್ವರ (ನಾ). ಒಂದು ಬಗೆಯ ಜ್ವರ : ಗಂಟುಭಾರಂಗಿ, ಪರ್ಪಾಟಕ . 


ಇವಂ ಕಷಾಯವಿಕ್ಕಿ ಕೊಡಲು ಚಾತುರ್ಥಿಕ, ಶೀತಜ್ವರ, ಸಂಕಲಿತಜ್ವರ ಸಹ ಮಾಣ್ಣುಂ 
(ಸಕವೈ. ೧೧೯). (ಸಂ. 


ಸಂಕಲಿಸು, ಸಂಕಳಿಸು (ಕ್ರಿ). ೧. ಸೇರಿಸು ; ಕೂಡಿಸು : ಸ್ತಿತಯಣಮಂ ತೆಗೆದು 


ಪೃಥಕ್‌ ಸ್ವಾಪಿಸುತ್ತಂ ವಿರಲು ಅದಕ್ಕೆ ಸಂದೃಷ್ಟಿಯಿದಂ ಸಂಕಲಿಸುತ್ತಂ ವಿರಲು ರೂಪೋನೈಕ 
ಸ್ಪರ್ದ (ಗೂಮ್ಮಸಾ. ೪೮-೨). ೨. (ಕತೆ, ಹಾಡು ಮೊದಲಾದುವನ್ನು) ಆಯ್ದು 
ಕಲೆಹಾಕು ; ಸಂಗ್ರಹಿಸು : ಗೌರಮ್ಮ ಸ್ಮಾರಕ ಕಥಾಸ್ಪರ್ಧೆಯ ಕತೆಗಳನ್ನು . . . 
ಸಂಕಲಿಸುವ ಸಮಯದಲ್ಲಿ ಗಾತ್ರಕ್ಕೆ ಇನ್ನು ಕೆಲವು ಹೊಸ ಕತೆಗಳನ್ನು ಸೇರಿಸಬೇಕಾಗಿ 
; ಬೆಳುವಲದಲ್ಲಿ ಸಂಕಲಿಸಲಾದ ಹಾಡಿನಲ್ಲಿ ಗಂಗೆಯು 
೬. - ಪಾತಾಳದಿಂದ ಹೊರಬಿದ್ದು ಕತ್ತೆಯ ಮೂಗನ್ನು ಸೀಳಿದಳೆಂದು ಹಾಡಿನಲ್ಲಿ ಬಂದಿದೆ 
(ಕನ್ನಜಾ. ೧೬೯). ಸ೦ಕಳಿಸು : ೧. ಪ್ರಥಮ ದ್ವಿತೀಯೋಭಯಪಂಕ್ತಿ ಸಂಬಂಧಿ ಯಣಮಿದು 
ಇದಂ ಸಂಕಳಿಸಿ ಅಧಿಕದ್ವಿರೂಪಮ ತೆಗೆದು (ಗೊಮ್ಮನಾ. ೪೫-೨). 
[ಸಂಕಲನ 4 - ಇಸ್ಬು) 

ಸಂಕವಾಲೆ, ಸಂಕಾಲೆ, ಸಂಕೊಲೆ, ಸಂಕೋಲೆ (ನಾ). 

೧. (ಕಃ ಬ್ಬಿಣದ) ಸರಪಣಿ ; ಚೈನು :""ಹಿಂಜೀರಮಂದುಕಂ ಶೃಂಖಳಂ ಪಾದಬಂಧಂ 
ನಿಗಳಮನಲು ಸಂಕಲೆಯೆನಿಕ್ಕು'' (ಮಂಗರಾ, ೪೬: ೨) ; ರಂಗಮಂಟಪದ ಮುಖದ 
ಮೂಲುಂ ಕದವನಿಕ್ಕುತಂ ವಿಸ್ತರದ ಸಂಕಲೆಗಳಂ ಹೂಡಿ ಬಿಯ್ಕಗಂಗಳನಿಕ್ಕಿ 
(ತಣ್ಣರ. ದೇ. ೧೩೫-೬). ೨. ಬೇಡಿ ; ಕೋಳ : ತನ್ನಂ ಸಂಕಲೆಯೊಳಿಟ್ಟು ಸೆಲ್‌ಗೆಯ್ದು 
ಪಲಕಾಲಂ ನಮೆಯಿಸಿದ ಪಗೆಯುಮಂ ನೆನೆದು (ವಡ್ನಾರಾ. ೧೯೧-೫) ; ಭೋಂಕನೆ 
ಪೋಪೆನೆಂಬಾಗ ಪಂಕಜಾಕ್ಷಿಯ ಕಡೆಗಣ್ಣ ಕಾಂತಿಯ ಬೆಳ್ಳಿಸಂಕಲೆಗಳನಿಕ್ಕಿಸುವೆನು 
(ಭರಚ. ೯-೪೧). ೩. ಸೆರೆ ; ಬಂಧನ : ಮುಂ ಪೇಲ್ದ ಸುರದೇವಂ ಪಿಂಗಳಕನೆಂಬೊಂ 
ರಾಕ್ಷಸನಾಗಿ ದೋಷದಿಂ ಸಂಕಲೆಯೊಳಿರ್ದ ಸುರದೇವನ ತಾಯಿಯುಮರಸನ ಮಗಳಾಗಿ 
ಪುಟ್ಟಿ (ಚಾವಂಷ. ೭೧) ; ನೂಲ ಸಂಕಲೆಗಡಿದು ಕನಕದ ಕೋಳವನು ಕಾಲಿಂಗೆ ತೀಲಿಪ 
ಕಾಳುಮತಿಯವನಂತೆ ಸತಿಸುತ ಕೂಟಭಯವೆಂದು ಬಾಳಿಕೆಯನತಿಗಳೆದು 
ಸಂಕವಾಲಿ : ೨. ಅತ್ಮಂತ ಬಂಧನವಾದರೂ ಹೂವಿನಾ 
ಸಂಕವಾಲಿಯಂತೆ ಅರ್ಥಿಯಾಗಿಪ್ಪುದು ನಿನ್ನ ಒಲುಮೆ ಅವಗೆ (ಮೋಕ್ತದೀ. ೨೯-೨). 
ಸಂಕವಾಲೆ : ೩. ಶ್ರೀಕೃಷ್ಣ ಕಂಸನ ಕೊಂದು ತಾಯಿ ತಂದೇರ ಸಂಕವಾಲೆ ಕಡಿಸಿ 
ನಮಸ್ಕಾರ ಮಾಡಿ (ತಾತ್ತನಿ. ೮೫-೭). ಸ೦ಕಾಲೆ : ೨. ಕಾಲಮೇಘದ ಮಳೆಯ ಸಂಕಾಲೆ 


ಕಂಡಿತು (ತೇಮೋಡ. ೩ ನಿವೇದನೆ) 


(ಪ್ರಯುಲೀ. ೧೩-೩೫). 


ಸಂಕಲೆ 
2 


ತೆಗಿಸೆಂದು ದೇವೇಂದ್ರನಿಗೆ ಓಲೆ ಬರೆಸಿದರು (ಜಗೀತೆ. ೧೧೭). ಸ0ಕೊಲೆ : ೧. ಇವೆರಡೆಂತಿ 
ರ್ಪವು ಚಿನ್ನ ಕಬ್ಬಿನದ ಸಂಕೊಲೆಗಳಂತಿರ್ಪವು (ಆರಸಾ. ೧-೨೦೨). ಸಂಕೋಲೆ : 
೨. ರತ್ನದ ಸಂಕೋಲೆಯಾದರೆ ತೊಡರಲ್ಲವೆ ಮುತ್ತಿನ ಬಲೆಯಾದರೆ ಬಂಧನವಲ್ಲವೆ 
(ಮಹಾದೇ. ಬ. ೪೨-೯೨) ; ತಪ್ಪು ಮಾಡಿದವಂಗೆ ಒಪ್ಪುವುದು ಸಂಕೋಲೆ ತಪ್ಪಿಲ್ಲದಿಪ್ಪ | 
ಶರಣಂಗೆ ಸಂಕೋಲೆ ಬಪ್ಪುದದೇಕೆ (ಸರ್ವಜ್ಞ. ೧೨೬೯). [ಆ ಸಂ. ಶೃಂಖಲಾ) 
ಸಂಕಲ್ಲೆ (ನಾ). ಅಡ್ಡಗಟ್ಟೆ'; ಸೇತುವೆ (7). : ಕಲ್ಲೆಡೆಯಲಿ ಮಣ್ಣು ಜರಿದುಬೀಳದ 
ಹಾಗೆ ಅಲ್ಲಲ್ಲಿ ಬಜ್ಜರಸರಿಯ ತಳ್ಳಿ ನಿಲಿಸಿಯಲೆ ಬಡಿವಲ್ಲಿ ಮಾಸಲ ಕಲ್ಲ ಸಂಕಲೆಯ 
ಕಟ್ಟಿದರು ( ಪಾರ್ಶಿಸು. ೯೪). ಆ ಸಂಕ್ಕ?| 
ಸಂಕಲೆಗಿಡಿಸು (ಕ್ರಿ). ಬೇಡಿಯನ್ನು ಕಳಚು ; ಬಂಧನದಿಂದ ಮುಕ್ತಗೊಳಿಸು : | 
ನುಡಿಸಿದರಖಿಲೋಪಚಾರದಿಂ ಸಂಕಲೆಗಿಡಿಸಿದರ್‌[ಪಾಕಾಂ. ಬುಧ ನಳ ಕಡಿಸಿದರ್‌] 
ಮಜ್ಜನಗೆಯ್ದಿ ಉಡಿಸಿದು ನವ್ಯವಸ್ತ್ರವನಾಯಾ ತಾಣಕೆ ತೊಡಿಸಿದರ್‌ ಮಣಿಭೂಷಣವ 
[ಸಂಕಲೆ, *- ಕೆಡಿಸು (< ಕೆಡಿಸು,)| 
ಸಂಕಲೆಯಿಕ್ಕು (ಕ್ರಿ). ಬೇಡಿ ತೊಡಿಸು ; ಬಂಧಿಸು : ಓಪನಂ ಮಿಡುಕಲೀಯದೆ 
ಕಾಲ್ವಿಡಿದಟ್ತು ತೋರಕಣ್ಪನಿಗಳನಿಕ್ಕಿದಳ್‌ ತರಳಲೋಚನೆ ಸಂಕಲೆಯಿಕ್ಕಿದಂತೆವೋಲ್‌ 
(ಪಂಪಭಾ. ೪-೯೭) ; ಸಂಕಲೆಯಿಕ್ಕಿ ಕೈಗಳೆರಡಂ ರವಿಬಿಂಬಮನೆಯ್ದೆ ಮುಟ್ಟುವಾ ಬಿಂಕದ | 
ವೃಕ್ನದಗ್ರದಲಿ ಕಟ್ಟಿಸಿ ತೂಗುವರು (ನನ್ನಚಾ. ೫-೧೩೧). |ಸಂಕಲೆ, *- ಇಕ್ಕು) 
ಸಂಕಲೆವಂದ (ನಾ). ಸರಪಣಿಯಿಂದ ಕಟ್ಟಿರುವುದು ; ಶೃಂಖಲಾಬಂಧ ; 
ಶರಬಂಧ - ಸರವಂದ ; ಶೃಂಖಲಾಬಂಧ - ಸಂಕಲೆವಂದ (ಶಮದ. ೨೯೨ ಪ್ರಯೋ). 
(ಆ ಸಂ. ಶೃಂಖಲಾಬಂಧ] 
ಸಂಕಲೆವಡೆ (ಕ್ರಿ). ಸರಪಣಿಯಿಂದ ಕಟ್ಟಲ್ಪಟ್ಟಿರು : ಭೋರಕನೆ ಹೊಕ್ಕರು 
ಸೆಜ'ವನೆಯೊಳು ಹೊನ್ನ ಸಂಕಲೆವಡೆದ ಬಾಲಕನ ಸಂಕಟವನು ಕಂಡು ಬಲರಾಮದೇವ 
ಮಾನಾಂಕ ದುಃಖದೊಳಪ್ಪಿದರು (ಮೋಹತ. ೪೧-೨೯). (ಸಂಕಲೆ, * ಪಡೆ) 
ಸಂಕಲೆವನೆ (ನಾ): ಬಂದೀಖಾನೆ ; ಸೆರೆಮನೆ : ಜನಮನದ ಸಂಕಲೆವನೆಯೊ 
ಲೋಚನಮೃಗದ ತಡೆವೇಂಟೆಕಾತಿಯೊ . . . ಎಂದೆನಿಸಿದೂರ್ವಶಿ ಬಂದಳರ್ಜುನ 
ದೇವನರಮನೆಗೆ (ಜವ್ಮಾಅ. ೮-೧೦). [ಸಂಕಲೆ, 1 ಮನೆ] 
ಸಂಕಲೆವೀಡು (ನಾ). ಎ ಸಂಕಲೆವನೆ : ಕಾಮನ ಕಿಸುಗಣ್ಮಲರ್ವೀಡು ವಿಯೋಗಿಗೆ 
ಸಂಕಲೆವೀಡು ವಸಂತದಂತಿಗುಪನಗರವನಂ (ಚಂದ್ರ. ೧-೧೦೩). [ಸಂಕಲೆ, 4 ಬೀಡ್ಕು) 
ಸಂಕಲ್ಪ (ನಾ). ೧. (ಮನಸ್ಸಿನ) ನಿರ್ಧಾರ ; ನಿರ್ಣಯ ; ಪ್ರತಿಜ್ಞೆ 
ಭವಿಯೆಂಬುದು ಹುಸಿ ಭಕ್ತಿಯೆಂಬುದು ಉಪದೇಶ ಶೀಲವೆಂಬುದು ಸಂಕಲ್ಪ ಸಮತೆ 
ಯೆಂಬುದು ಸೂತಕ (ಅವಚಂ. ೧೧೬-೫೨೪) ; ಒರ್ಮೊದಲೆ ಬಿರಿದತ್ತು ಪ್ರಣಯನೃತ್ಯದ 
ಮೋಹಸಂಕಲ್ಪಬುದ್ದುದಂ ! (ಚತ್ರಾಂಗ. ೫೪-೧೪೮೭). ೨. ಮನಸ್ಸಿನಲ್ಲಿ ಉಂಟಾಗುವ 
ಭಾವನೆ ; ಆಲೋಚನೆ :ಸ್ಕೃತಿ, ಸೆಂಕಲ್ಪ. .. ಕಾಮ, ವಶ ಈ ಹದಿನಾರು ಮನಸ್ಸಿನ 
ವಿಕಾರಗಳೆಂದಿರುವುವು (ಅಮೃತ. ೬-೨೬ ಟೀಕು) ; ನಿನ್ನ: ಮಾರ್ಗವು ಬೇರೆಯಾಗುವ 
ಯೋಚನೆ ಯಾವಾಗ ನಿನ್ನ ಸಂಕಲ್ಪದಲ್ಲಿ ಬರುತ್ತೋ ಆ ದಿನದಿಂದಲೇ ನಿನ್ನ ಮೇಲಿನ 
ನನ್ನ ಯಜಮಾನಿಕೆ ತನಗೆ ತಾನೇ ಅಳಿದುಹೋಗುತ್ತೆ (ವಂಶವ್ಯ ೧೯೦). ೩. ಇಚ್ಛೆ ; 
ಅಭಿಪ್ರಾಯ : ಭವಬಂಧನವೆಲ್ಲಿಯದೊ ಸಂಕಲ್ಪವಿಕಲ್ಪವೆಂಬ ಸಂದೇಹ ಕಳೆದುಳಿವಂಗೆ 
(ಬಸವ. ಆ೭೦) ; ಭೂಜಾಳಿ ಶೌರಿಯ ಸಂಕಲ್ಪದೆ ಪತ್ರಪುಷ್ಪಫಲಭಾರಾಕ್ರಾಂತಮಾಗಿ 
ರ್ದುವು (ಜಗವ. ೩-೬೮) ; ಪರಮಾತ್ಮನ ಸಂಕಲ್ಪ ಅತ್ಮದ್ದುತವೂ ವಿಲಕ್ಷಣವೂ ಹಾಗೆಯೇ 
ಅನಂತವೂ ಅಪಾರವೂ ಅಹುದು (ಶಕ್ತಿಂ. ೫೨). ೪. ಕಳವಳ ; ಚಿಂತೆ : ಲಲಿತಾಂಗಿ 
ಸೆಂಕಲ್ಪಮಂ ಮಾಡಬೇಡ ನಾಂ ತಿಳಿಪುವೆಂ ಪೊಸತಪ್ಪ ಚೋದ್ಮಮಂ 
(ಚಿಬವು ೪-೪). ೫. ಯಾವುದಾದರೂ ಶಾಸ್ತ್ರವಿಧಿಯನ್ನು ಕೈಗೊಳ್ಳುವ ಮೊದಲು | 
ಮಾಡುವ ಸಾಂಪ್ರದಾಯಿಕ ಪ್ರತಿಜ್ಞಾವಿಧಿ ಮತ್ತು ಅದಕ್ಕೆ ಸಂಬಂಧಿಸಿದ | 
ಮಂತ್ರ :ನರಶನವ್ರತವೆಂದು ಮಂತ್ರೋಚ್ಚರಿತಸಂಕಲ್ಪದಲಿ ಕೌರವರರಸ ಪವಡಿಸಿದನು | 
ಕೃತ ಪ್ರಾಯೋಪವೇಶದಲಿ (ಹುವಾ. ೨೧-೧೬) ; ಪುರೋಹಿತರು ಮಂತ್ರಾಕ್ತತೆಗಳನ್ನು 
ತಟ್ಟೆಯಲ್ಲಿ ಟ್ಟುಕೊಂಡ» ಸಂಕಲ್ಪವನ್ನು ಹೇಳಲೋಸುಗ ಮದುವಣಿಗನ ಗೋತ್ರ 
ನಾಮಗಳನ್ನು ಕೇಳಿದರು (ಕಎಕ. 4೦) ; ಕೆಲವೆಡೆಯಲ್ಲಿ ಬ್ರಾಹ್ಮಣರು ಸಂಕಲ್ಪವನ್ನು | 


(ಮೋಹತ. ೪೧-೩೦). 


೮೧೯೬ 


ಸಂಕಲ್ಪಿಸು 


ಹೇಳುತ್ತಿದ್ದರು (ಮಂಜು. ೬). ೬. [ಕಾಮಶಾ) ಹತ್ತುವಿಧವಾದ ಕಾಮಾವಸ್ಥೆಗಳಲ್ಲಿ 
ಒಂದು ; (ಮನಸ್ಸಿನಲ್ಲಿ) ಪ್ರಿಯನನ್ನು ಕೂಡಲು ಬಯಸುವುದು : ಮನದಲ್ಲಿ 
ಸಂಕಲ್ಪಕ್ಷೇಪದೆ ನೆರೆವುದದುವೆ ಸಂಕಲ್ಪಾಖ್ಕಂ (ರಸರ. ೧-೪೦) ; ನೆಟ್‌ ನೋಟ ಚಿಂತೆ 
ಸಂಕಲ್ಪ ಜಾಗರ ಕೃಶ ಅರತಿ ಲಜ್ಡಾಹೀನೋನ್ಮಾದ ಮಜವೆಯನಿತು ಒಂಬತ್ತವಸ್ಥೆಗಳೆಯ್ದ 
ಲರಗಿಳಿ ಬಂದಿತಾ ಸಮಯ (ಜೀವಂಸಾಂ. ೧೨-೪೯). “ದಶಕಾಮಾವಸ್ಥೆ' ಪರಾ. 
ಸಂಕಲ್ಪಮಾಡು ಎ. ೧. ನಿರ್ಣಯಿಸು ; ತೀರ್ಮಾನಿಸು : ಅತ್ತಿಮಬ್ಬೆ 
. ಅಣ್ಣಿಗನಿಗಾಗಿ ಅರಮನೆ ನಿರ್ಮಾಣವಾಗಬೇಕೆಂದು ಸಂಕಲ್ಪಮಾಡಿದಳು 
(ದಾಸಚಂ. ೧೩೫). ೨. ಯಾವುದಾದರೂ ಶಾಸ್ತ್ರವಿಧಿಯನ್ನು ಕೈಗೊಳ್ಳುವ ಮೊದಲು 
ಮಂತ್ರೋಚ್ಚಾರಪೂರ್ವಕವಾದ ಪ್ರತಿಜ್ಞಾವಿಧಿಯನ್ನು ಆಚರಿಸು : ಶುಭಾಶುಭ 
ಕಾರ್ಯಗಳನ್ನು ಕೈಗೊಳ್ಳುವಾಗ. ನದಿಯಲ್ಲಿ ಸ್ನಾನಮಾಡುವಾಗ "“ಸಂಕಲ್ಪ' 
ಮಾಡುವುದು ಹಿಂದುಗಳ ಪುರಾತನಪದ್ಧತಿ (ನನದಿ. ೧೭). ಸಂಕಲ್ಪಮಾತ್ರ ಎ ಬರಿಯ 
ಅಭಿಪ್ರಾಯ: ಕೇವಲ ಇಚ್ಛೆ : ಆ ನಿವೃತ್ತಿಕಲೆಯ ಸಂಕಲ್ಪಮಾತ್ರದಿಂದ ಮಾಯಾಶಕ್ತಿ 
ಹುಟ್ಟಿತ್ತು (೩ದ್ದೇವ. ೧೫-೩೯). ಸಂ.) 
ಸಂಕಲ್ಪಜ (ನಾ). ಇಚ್ಛಾಮಾತ್ರದಿಂದ ಜನಿಸಿದವನು ;ಕಾಮ ;ಮನ್ಮಥ. ಸಂ. 
ಸಂಕಲ್ಪಜನ್ಮ (ನಾ). ಇ ಸಂಕಲ್ಪಜ : ರತಿಗೆ ಕಾಮನಂ ಸಂಕಲ್ಪಜನ್ಮನಂ ಮಾಡಿಕೊಟ್ಟು 
ಗಿರಿಜೆಯಂ ಗಿರಿರಾಜನಲ್ಲಿಗೆ ಪೋಗ (ಸಂ. ಸಂಕಲ್ಪಜನ್ಮನ್‌। 
ಸಂಕಲ್ಪನವಧೆ (ನಾ). ಮನಸ್ಸಿನಲ್ಲಿ ನಿರ್ಧರಿಸಿದ ಕೊಲೆ : ಸಂಕಲ್ಪನವಧೆಗಿನಿತಾಯ್ತು 
;  ದಿಟದೊಳೇನೇನಾಗರ್‌ (ಯಶೋಚ. ೪-೬೨). (ಸಂ. ಸಂಕಲ್ಪನವಧಾ। 
| ಸಂಕಲ್ಪಭಂಗ (ನಾ). (ಮನಸ್ಸಿನ) ನಿರ್ಧಾರ ಕೈಗೂಡದಿರುವುದು, - 
20| ನೆರವೇರದಿರುವುದು : ಸಂಕಲ್ಪಭಂಗಾಸ್ಪದವ ಮಾಡುವುದೊಳ್ಳಿತೇ ನಿಜಸದನಕಭಿ 
| 


10 


15 
| 


ದೆ 
ವೀ 


ಳ್ಹು (ಗಿರಿಕ. ೧೦-೮ವ). 


ಮುಖರಾಗಿ ಕರುಣಿಪುದೆಂದನಾ ಭೂಪ (ಕುವ್ಮಾಅ. ೨೧-೪೬). [ಸಂ.) 

ಸಂಕಲ್ಪಭ್ರಮೆ (ನಾ). (ಮನಸ್ಸಿನ) ನಿರ್ಧಾರದ ಬ್ರಾಂತಿ ; ಚಿತ್ತವಿಕಲ್ಪದ 
ಸ್ಥಿತಿ: ಮಹಾಜ್ಞಾನಸ್ತರೂಪರಪ್ಪ ಶರಣರೇ ಲಿಂಗವೆಂದಜೌದ ಮಹಾತ್ಮಂಗೆ 
ಸಂಕಲ್ಪಭ್ರಮೆಯುಂಟೇ (ಸಿದ್ದೇವ. ೨೧-೫೮). (೫೦. ಸಂಕಲ್ಪಬ್ರಮಾ) 

25| ಸಂಕಲ್ಪಮಂತ್ರ (ನಾ). ಸಂಕಲ್ಪಮಾಡುವಾಗ ಹೇಳುವ ಮಂತ್ರ : ಭರತಖಂಡದಲ್ಲಿ, 
ಭರತವರ್ಷದಲ್ಲಿ ವಾಸಿಸುವ ನಾನು ಈ ಪವಿತ್ರನದಿಯಲ್ಲಿ ಮಿಂದು ಈ ರೀತಿ ಪ್ರಮಾಣ 
ಮಾಡುತ್ತೇನೆ ಎಂದಿದೆ "ಸಂಕಲ್ಪ" ಮಂತ್ರದಲ್ಲಿ (ನನದ. ೧). ೫೦.) 

ಸಂಕಲ್ಪಶಕ್ತಿ (ನಾ). (ಮನಸ್ಸಿನ) ನಿರ್ಧಾರವನ್ನು ಸಾಧಿಸುವ ಶಕ್ತಿ : ನಿಮ್ಮ 
ಆಶೀರ್ವಾದದಿಂದ ನನ್ನೆ ಸಂಕಲ್ಪಶಕ್ತಿಯನ್ನು ಹುರಿದುಂಬಿಸಿ ಈ ಕೆಲಸವನ್ನು 
ಮುಂದುವರಿಯುವಂತೆ ಮಾಡಿದ್ದೀರಿ (ವಂಶವೃ. ೩೪೯). (ಸಂ. 

ಸಂಕಲ್ಪಸಿದ್ಧಿ (ನಾ). ೧. (ಮನಸ್ಸಿನ) ಬಯಕೆಯು ಈಡೇರುವಿಕೆ 
ಸಂಕಲ್ಪಸಿದ್ದಿಯಾದುದು ಸಂಕೆಯನುಖಿ ನಳನೃಪಾಲ (ನಳಚಂ. ೧೮೦). ೨. ಒಂದು 
ಶಾಸ್ತ್ರವಿಧಿ : ಆಲಯವನು ಶೃಂಗರಿಸಿ ಮೇಲೆ ಪುಣ್ಮಾರ್ಚನೆ ಸಂಕಲ್ಪಸಿದ್ಧಿಯ 
[ಪಾಠಾಂ. ನಾಮಕರಣವ। ಲೋಲ ಮಾಡಿಸಿದ ಬ್ರಾಹ್ಮಣನು (ಅಬ್ಬಲೂ. ೨-೪೮). [ಸಂ.] 

35] ಸಂಕಲ್ಪಹಾನಿ (ನಾ). ಎ ಸಂಕಲ್ಪಭಂಗ : ನೆನೆಯದಿರು ಸಂಕಲ್ಪಹಾನಿಯನನುಚಿತಕೆ 
ಮನ ತಾರದಿರು (ಕುವ್ಮಾಅ. ೨೨-೩೫). [ಸಂ.] 

ಸಂಕಲ್ಪಹಿಂಸೆ (ನಾ). ಮನಸ್ಸಿನಲ್ಲಿ ನಿರ್ಧರಿಸಿದ ಹಿಂಸೆ ; ಭಾವನಾಹಿಂಸೆ : 
ಸಂಕಲ್ಪಹಿಂಸೆಯೊಂದಲೊಳಾಂ ಕಂಡೆಂ ಭವದ ದುಃಖಮುಂಡೆಂ (ಯಶೋಚೆ. ೪-೭೦). 


30 


| 
| 


| 
(ಸಂ. ಸಂಕಲ್ಪಹಿಂಸಾ। 


40| ಸಂಕಲ್ಪಿತ` (ಗು). ೧. ಇಚ್ಛಿಸಿದ ; ಬಯಸಿದ. ೨. ಉದ್ದೇಶಿತವಾದ. 
೩. ಕಲ್ಪಿಸಿದ ; ಊಹಿಸಿದ. (ನಾ). ೪. ಮನಸ್ಸಿನಲ್ಲಿ ಯೋಚಿಸಿ ನಿಶ್ಚಯಿಸು 
ವವನು, -- ತೀರ್ಮಾನಿಸುವವನು ೯೦ಗ ಗುಣಲುಪ್ತ ಪ್ರಮುದಚಿತ್ತಂ 
ಪ್ರಳಯದೂರಂ ದಮಿತ ಕಾಲಾಕಾಲ ಸಂಕಲ್ಲಿತ ಎಕಲ್ಪಿತನು (ಬಸವು. ೭-೩). ಸಂ.) 

ಸಂಕಲ್ಪಿಸು (ಕ್ರಿ). ೧. ಬಯಸು ; ಇಚ್ಛಿಸು : ಬಲ್ಬಿನೆರಡನೆಯಾಶ್ಚರಂ ಫಣಿತಲ್ಪ 
ನಿನ್ನಯ ಪದವಿಯಂ ಸಂಕಲ್ಪಿಸುವನೇ (ಬಸಪ ೨-೧೯) ; ಹೆಗಡೆಯ ನಿರ್ಧಾರದ ಮುಂದೆ 
ಏನಿದೆ? ಸಂಕಲ್ಪಿಸಿಕೊಂಡ ಮೇಲೆ ಮುಗಿದೇ ಹೋಯ್ತು (ದೇವಹಂ.೧೪೪). ೨. ಒದಗಿಸು ; 


: ಸವಾ 


4s 


ಸಂಕವರಿ ೮೧೯೭ 


ದೂರಕಿಸ: ಎಲ್ಲ ಜೀವರಿಗನ್ನಪಾನಾದಿವಸ್ತುವನು ಸಂಕಲ್ಪಿಸಿ | 
(ನವಮೋ. ೩೨-೪೬). ೩. ಯಾವುದಾದರೂ ಶಾಸ್ತ್ರವಿಧಿಯನ್ನು ಕಗ 
ಮೊದಲು ಮಂತ್ರೋಚ್ಚಾರಪೂರ್ವಕವಾಗಿ, ಸಾಂಪ್ರದಾಯಿಕ ಪ್ರತಿಜ್ಞಾ 
ವಿಧಿಯನ್ನು ಆಚರಿಸು : ಶ್ರೀಗುರುವಿಂಗೆ ಸಾವಿರ ಅಜಪಾಗಾಯತ್ರೀಮಂತ್ರಮಂ 
ನಿವೇದಯಾಮಿಯೆಂದು ಸಂಕಲ್ಪಿಸುವುದು (ಎವೇಕ. ೮೫). (ಸಂಕಲ್ಪ + - ಇಸ್ಬು] 5 

ಸಂಕವರಿ (ಕ್ರಿ). ಸೇತುವೆಯಂತೆ ಬೆಳೆ, - ವೃದ್ಧಿಯಾಗು : ಪುಂಜೀಭೂತ 
ಬೃಹಜ್ಜೀಮೂತದೊಡ್ಡುಗಳ್‌ ಓಳಿಗೊಳ್ಳಂದದಿಂ ಪೆರ್ಬಂಡೆ ಪೆರ್ಮರಂ ಮಳಲೊಟ್ಟು 
ಮಣ್‌ಗುಡ್ಡೆಗಳ್‌ ಸಂಕವರಿದುವಾ ರಾಕ್ಷಸದ್ವೀಪಕೀ ವಾನರದ್ವೀಪಕೃತಿ ತಾಂ 
ವಾರ್ಧಿವೀಧೀತೋರಣಂಗಟ್ಟುವೋಲಂತೆ ! (ಶ್ರೀರಾಮಾ. ೫೯೩-೨೩೭). (ಸಂಕ ey ಪರ್ಮಿ] 

ಸಂಕವಾಲಿ `ಸಂಕಲೆ,' ನೋ. 10 

ಸಂಕವಾಲೆ “ಸಂಕಲೈ' ನೋ. 

ಸಂಕಷ್ಟ (ನಾ). ತೊಂದರೆ ; ಕಷ್ಟ : ನಾವು ಮುಂದೆ ಹಲವು ಸಂಕಷ್ಟಗಳಿಗೀಡಾಗ 
ಬೇಕಾಗುವುದು . . . ಎಂದು ಅವರು ತಿಳಿದರು (ಜಗಸಂ. ೩೦). [ಸಂ.) 

ಸಂಕಳನ "ಸಂಕಲನ' ನೋ. 

ಸಂಕಳಿತ "ಸಂಕಲಿತ' ನೋ. 15 

ಸಂಕಳಿಸು 'ಸಂಕಲಿಸು' ನೋ. | 

ಸಂಕಾನಿ (ನಾ). ಒಂದು ಬಗೆಯ ಸಸ್ಮ : (ಮೃಔಗಿ ೭೩-೧೪೮೯) ; ಸಂಕಣಿ, ಸಂಕಾನಿ | 
"ನಿ. ೧9೪). 1) 

ಸಂಕಾಲೆ "ಸಂಕಲೆ' ನೋ. | 

ಸಂಕಾಶ (ಗು). ೧. ಹತ್ತಿರದ ;ಸಮಾಪದ. ೨. ಸದೃಶವಾದ ; ಸಮಾನವಾದ : |20 
ಪಯಃಪಯೋಧಿಫೇನಸಂಕಾಶದುಕೂಲಪ್ರಚ್ಛದಾಚ್ಛಾದಿತ ವಿಚಿತ್ರನೇತ್ರೀಭಯೋಪಧಾನ 
ಶಯ್ಕಾತಲದೊಳ್‌ («ಆದಿಪು. ೫-೨೨ ವ) ; ಶರತ್ಸಮಯಸಮುದಿತ ಶಶಾಂಕಸಂಕಾಶ 
ವಿಶದವರ್ಣನುಂ (ಅಜಪ ೩-೨ ವು. (ನಾ). ೩. ಹತ್ತಿರ ; ಸಾಮಾಪ್ಮ. 
೪. ಕಾಣಿಸಿಕೊಳ್ಳುವಿಕೆ ; ದರ್ಶನ. ೫. ಕಾಂತಿ ; ಪ್ರಕಾಶ : ""ವಾಸವ ಕಲ್ಪಭೂಜ 
ಫಳಿಕಾರ್ಕ ವಿಚಿತ್ರ ವನೇಜಮಿತ್ರ ಸಂಕಾಶಮಿವರ್ಕಮಕ್ಕು'' (ನಾನಾರ. ೧೪). | 25 
೬. ಹೋಲುವಂಥದು ; ಸಮಾನವಾದುದು : ಅದೊಂದಿನಿಸು ಬೇಗದಿಂ 
ನವಜಪಾಪ್ರಸೂನಾಭಮಾಯ್ತು . . . ಮತ್ತದೊಂದಿನಿಸುಬೇಗದಿಂ ಮೃದುಮೃಣಾಳ 
ಸಂಕಾಶಮಾಯ್ತು (ಆದಿಪು. ೧೨-೬) . ೭. ಹೋಲುವವನು ; ಸದೃಶನಾದವನು ಬ 
ಅಖಿಳ ನಿಗಮಾವಳಿ ಶಿರೋಮಣಿ ಶೀತಕರ ಸಲ್ಲಲಿತ ಮಸ್ತಕಮಣಿ ನಭೋಮಣಿ 
ಕೋಟಿಸಂಕಾಶ (ತೊರರಾ. ೬-೫೩-೧೦೨) ; ಜಯಜಯ ಕುಂದಮಂದಾರೇಂದು ಸಂಕಾಶ [30 
(ತ್ರಿಭುತಿ. ೧೨: ೬) ; ಸೂರ್ಯಸಂಕಾಶನಾಗಿ ಶೋಭಿಸುತ್ತಿರುವ ಕರ್ಣನು ಹೇಗೆ ಅಂಗರಾಜ್ಯಕ್ಕೆ 
ಅರ್ಹನಲ್ಲ? (ವಚಭಾ. ೨೬). [ಸಂ.] 

ಸಂಕಾಶಿ (ನಾ). ಹೋಲುವಂಥದು ; ಸದೃಶವಾದುದು : ಶರದಮಲಗಗನತಲ 
ವಿಭವಸಂಕಾಶಿಯಂ ಕರಿಮಕರಕರದಲಿತ ವೀಚಿವಾರಾಶಿಯಂ (ಆದಿಪು ೭-೨೭ ರಗಳೆ). 

(ಸಂ. ಸಂಕಾಶಿನ್‌] 35 

ಸಂಕಿರಣ (ನಾ). ೧. ಕೂಟ ; ಸಭೆ ; ಗೋಷ್ಠಿ : "ವಿಚಾರಸಂಕಿರಣ' ಪರಾ. 
೨. ಬೆರಕೆ ; ಮಿಶ್ರಣ :ದೇಹ ಹೇಗೆ ಅನೇಕ ಅಂಗಾಂಗಗಳಿಂದ ಕೂಡಿ ಜಟಿಲವಾಗಿದೆಯೋ 
ಹಾಗೆಯೇ ನಾವು ವ್ಯಕ್ತಿ ಎಂದು ಕರೆಯುವುದು . . . ದೈಹಿಕ ಮಾನಸಿಕಅಂಶಗಳ ಸಂಕಿರಣ 
(ತತ್ವವ್ರಾ. ೧೬೫). [ಆ ಸಂಕೀರ್ಣ) 

ಸಂಕಿಸು (ಕ್ರಿ). ಅನುಮಾನಿಸು ; ಶಂಕಿಸು : ವಿಜಯಾರ್ಧಮಿಲ್ಲಿಗೆ ಗೆಂಟು ನಮಗೆ | 40 
ಸಮಾಪವರ್ತಿಯಾಗಿ ರಾವಣನಿರ್ಪೊನಾತಂಗೆ ನಾಮುಂ ಮುನ್ನಂ ಸಂ(ಪಾಠಾಂ. ಶಂ) 
ಕಿಸುತಿರ್ಪಮದಲ್‌ಂ ನಮ್ಮ ಯಾಗಮಂ ಕಾಯಲ್ಪಮರ್ಥನಪ್ಪಂಗೆ ಸೀತೆಯಂ 
ುಡುವಮೆನೆ (ಚಾವುಂಪು. ೨೮೨) ; ಬಂದರ್‌ ಬಿಂಕದಿಂ ಸಂಕಿಸದೆ ಸಕಲವಿದ್ಕಾಧರ 
ಸ್ತ್ರೀಸಮೂಹಂ (ಧರ್ಮಾಮೃ. ೮-೨೦೬). [ಸಂಕೆ *- - ಇಸ್ಬು] 

ಸಂಕೀರ್ಣ (ಗು). ೧. ಮಿಶ್ರವಾದ ; ಬೆರೆತ. ೨. ಇಕ್ಕಟ್ಟಾದ ; ಕಿರಿದಾದ. | 4 
೩. ನಾನಾ ಬಗೆಯ ; ವಿಧವಿಧವಾದ : ಕನಲಿಕೆಯಿಂದ ವಿಷ್ಣೂನ ಅಗಲಿಕೆಯಿಂದ 


ಸಂಕೀರ್ಣ 


ಎದುರು ಬಂದಿದ್ದ ಸಂಕೀರ್ಣಮನೋರೋಗಗಳನ್ನು ಎದುರಿಸುವ ಸಾಮರ್ಥ, ತುಸು 
ವಾದರೂ ಪ್ರಮಾಲೆಯಲ್ಲಿರಲಿಲ್ಲ (ಸಮಜ. ಆ೬೨). ೪. ಚೆದರಿದ ; ಹರಡಿದ: ವ್ಯಕ್ತಿಯ 
ಭಾಷೆಯನ್ನು ಭಾಷೆಯ ಸಂಕೀರ್ಣರೂಪವೆಂದು ಹೇಳಬಹುದು (ದ್ರಾವಿವಿ. ೩೭೯). 
೫. ಅಸ್ಪಷ್ಟವಾದ ; ಅಸ್ಫುಟವಾದ . ೬. ಜಟಿಲವಾದ ; ಕ್ಲಿಷ್ಟವಾದ ; 
ಗಹನವಾದ : ಮನಸ್ಸು ಸಂಕೀರ್ಣರೀತಿಯ ವಿವರಗಳನ್ನು ಸರಳಗೊಳಿಸಲು 
ಯತ್ನಿಸುವುದುಂಟು (ಶಕ್ಷದ. ೫೩೨). (ನಾ). ೭. ಸೇರಿಕೊಂಡಿರುವುದು ; 
ಮಿಳಿತವಾಗಿರುವುದು : ಉತ್ತರಶ್ರೇಣಿಯೊಳುದಗ್ರಹಿಮಶಿಖರಿಶೇಖರಶಾರದ 
ನೀರದಾಕಾರಸುಧಾಧವಲಿತೋತ್ತುಂಗಪ್ರಾಸಾದಕೂಟಕೋಟಿಸಂಕೀರ್ಣಮುಂ . . . 
ಆಗಿ (ಆದಿಪು ೧-೭೦ ವ) ; ಅತಿಶಯೋಕ್ತಿಯು ಉಳಿದ ಅಲಂಕಾರಗಳೊಡನೆ ಸಂಕೀರ್ಣ 
ವಾಗುವುದು (ಧ್ವನ್ಮಾಲೋ. ೨೧೩). ೮. ಕಿಕ್ಕಿರಿದಿರುವುದು ; ತುಂಬಿರುವುದು : 
ನಾಗಲತಾವಿಸ್ತೀರ್ಣಮದಪ್ಪುದು.  ಪೂಗದ್ರುಮಸಂಕೀರ್ಣಮೆನಿಪ್ಪುದು (ಸುಕುಮು. 
೧೦ -೫೬). ೯. ನಾನಾವಿಧವಾಗಿರುವುದು ;ವಿವಿಧರೀತಿಯಿಂದ ಕೂಡಿದುದು : 
ಈ ಯುಗದ ಕಾಲವಿಸ್ತಾರವು ಮೊದಲಿನ ಯುಗಗಳಿಗಿಂತ ಇಮ್ಮಡಿಯಾಗಿದೆ. 
ಸಾಹಿತ್ಯನಿರ್ಮಿತಿಯೂ ಸಂಕೀರ್ಣವಾಗಿದೆ (ಕಸಾಚ. ೨೪೩). ೧೦. ಗಹನವಾದುದು ; 
ಜಟಿಲವಾದುದು ;ಕ್ಲಿಷ್ಟವಾಗಿರುವುದು :ಆಗೂಗೆಗಳ್‌ ದಿವಸಾಂಧಂಗಳಾಗಿಯುಂ 
ನಮ್ಮೊಳ್‌ ಪಗೆಯುಂಟಾಗಿಯುಂ ಘೋರಾಂಧಕಾರದಿಂದತಿಸಂಕೀರ್ಣಮಪ್ಪ ಗುಹಾ 
ಗಹ್ವರಂಗಳೊಳ್‌ ಪೊಕ್ಕಿರ್ಪುವು (ಪಂಚತಂ. ೨೧೬-೩೧) ; ಭಾರತದ ಕಾಲದ ರಾಜ್ಮಗಳು 
ಎಸ್ತಾರವಾಗಿದ್ದುವಲ್ಲದೆ ಆಡಳಿತಕ್ರಮವು ಬಹುಸಂಕೀರ್ಣವಾಗಿದ್ದಿತು (ಭಾರದ. ೮೫). 
೧೧. ಭಿನ್ನಜಾತಿಯವರೊಡನೆ ಏರ್ಪಡುವ ಸಂಬಂಧ: "“ಸಂಕೀರ್ಣಾಃ- ಸಂಕರ 
ಜಾತಿಗಳೆಂಬಲ್ಪಡುವರು'” (ಸಿದ್ಧಾಂತಿ. ೩೦೮) ; ಅಗಲರ್‌ ಸೂಳೆಯನಾಳರ್‌ ಕುಲಜೆಯಂ 
ಸಂಕೀರ್ಣವಂ ಮಾಳುರ್‌ (ಸೋಮೇಶ. ೪೬). ೧೨. ಭದ್ರ, ಮಂದ, ಮೃಗ ಮತ್ತು 
ಸಂಕೀರ್ಣಗಳೆಂಬ ಆನೆಯ ನಾಲ್ಕು ಜಾತಿಗಳಲ್ಲಿ ಒಂದು ; ಮದವೇರಿದ 
ಆನೆ ; ಸೊಕ್ಕಿದ ಆನೆ : ನಿಯಮಿಸುವರ್‌ ಭದ್ರ ಮಂದ ಮೃಗ ಸಂಕೀರ್ಣಾನ್ವಯದ 
ನೃಪಕರಿಗಳಂ (ಪುಷ್ಪಪು. ೨-೫೬). ೧೩. [ಛಂದ] ಆರ್ಯಾಗೀತಿಯ ಒಂದು 
ಮಾತ್ರಾವೃತ್ತದ ಹೆಸರು; ಪ್ರಹೇಳಿಕೆಯ ಒಂದು ಪ್ರಭೇದ : ಸಂಕೀರ್ಣಕೆಸೆವ 
[ಪಾಠಾಂ. ಸಂಕೀರ್ಣಕಕ್ಕೆ] ದುವಯಿಗೆ ಮಾತ್ರಾವೃಂದಮುಮಂ ಗಣವಿವರಣೆಯಂದಮುಮಂ 
ತಿಳಿಯೆ ಪೇಟ್ವ್‌೦ (ಛಂದೋಂಬು. ೪-೨೨೭). ೧೪. [ಕಾವ್ಯಮಾ]' ಮಿಶ್ರಾಲಂಕಾರದ 
ಒಂದು ಪ್ರಭೇದ ; ವಿವಿಧ ಅಲಂಕಾರಗಳನ್ನು ಬೆರಸುವುದರಿಂದ 
ನಿಷ್ಟನ್ನವಾಗುವ ಅಲಂಕಾರ : ಸಂಕೀರ್ಣಮೆಂಬುದುಕ್ತಾಳಂಕಾರಸಮೂಹಸಂಕರ 
ಕ್ರಮಮಕ್ಕುಂ (ಕಎರಾ. ೩-೧೫೬) ; ಸಂಕೀರ್ಣಸಮೇತಕಂ ಅಂಗಾಂಗಿಕಂ ಎಂದು ಎರಡು 
ತೆಅಂ (ಉದಯ. ೧೫). ೧೫. ಪದದೋಷಗಳಲ್ಲಿ ಒಂದು ; ವಾಕ್ಕದ ಪದಗಳು 
ಮಿಶ್ರವಾಗಿ ಅರ್ಥಮಾಡುವುದಕ್ಕೆ ಕಷ್ಟವಾಗುವುದು : ಸಂಕೀರ್ಣ - ಎರಡು 
ಮೂರುವಾಕ್ಕಗಳಿರುವ ಕಡೆಯಲ್ಲಿ ಒಂದರ ಪದಗಳು ಮತ್ತೊಂದರೊಡನೆ ಬೆರೆದುಹೋಗಿ 
(ಅರ್ಥ ಮಾಡುವುದಕ್ಕೆ ಕಷ್ಟವಾಗಿ) ಇರುವುದು (ಕೈಪಿಡಿ. ೨೨೮). ೧೬. [ನಾಟ್ಕ] 
ಪ್ರಹಸನದ ಶುದ್ಧ, ಸಂಕೀರ್ಣ, ವಿಕೃತಗಳೆಂಬ ಮೂರು ಪ್ರಕಾರಗಳಲ್ಲಿ 
ಒಂದು ; ಬಹುಜನ ಭ್ರಷ್ಟರ ಚರಿತ್ರೆಯನ್ನೊಳಗೊಂಡ ಪ್ರಹಸನ : ಪ್ರಹಸನವು 
ಶುದ್ದ, ಸಂಕೀರ್ಣ, ವಿಕೃತ ಎಂದು ಮೂರು ವಿಧ . . . ಬಹುಜನ ಭ್ರಷ್ಟರ ಚರಿತ್ರೆ ಇದ್ದರೆ 
ಅದು ಸಂಕೀರ್ಣವಾಗುತ್ತದೆ (ನಾಟ. ೩೦). ೧೭. [ಸಂಗೀತ] ರಾಗದ, ಶುದ್ಧ, 
ಸಂಕೀರ್ಣ, ಸಾಳಗಗಳೆಂಬ ಮೂರು ಬೇದಗಳಲ್ಲಿ ಒಂದು ; 
ಯಾವುದಾದರೊಂದು ರಾಗದ ಮೂಲಭಾವದ ಛಾಯೆಯಿಂದ ರಂಜಿಸುವ 
ರಾಗ : ನುತ ಶುದ್ಧ ಸಾಳಂಗ ಸಂಕೀರ್ಣಮಂ ಯಥೋಚಿತ ತಾರ ಮಧುರ 
ಮಂದ್ರಂಗಳಿಂ ಹಾಡಿ ಭೂಪತಿಯ ದುಗುಡವನು ತೊಳೆದರು ರಾಗರಸಲಹರಿಯಿಂದ 
ನಾಮಿಕ ಸತಿಯರು (ಹಚಕಾ. ೭-೬) ; ಶುದ್ಧದ ಸಾಳಗದ ಸಂಕೀರ್ಣ ದೇಸಿಯ ವಿವಿಧ 
ರಚನೆಗಳ . .. ಸೂಳುಗಳ ಲಯಮಾನವಲೌದವನವನೆ ಗಾಯಕನು (ಕುವ್ಕಾಉ. ೩-೯೬); 
ಶುದ್ಧ ಸಾಳಗಂ ಸಂಕೀರ್ಣಂ ಬೆರೆದೊಪ್ಪಲ್ಪಾಡಿದಂ (ವೀರಎ ೬-೯೧). ೧೮. ತಾಳದ 
ಅಂಗಗಳಲ್ಲಿ ಒಂದು ; ಒಂಬತ್ತು ಲಘುಗಳ ಕಾಲದ ಮಿತಿಯುಳ್ಳ ಒಂದು 


ಸಂಕೀರ್ಣಕ 


ತಾಳ : ಜಾತಿ... ಇದು ಐದು ವಿಧವಾಗಿದೆ. ಅವು ಕ್ರಮವಾಗಿ (೧) ತ್ರಿಶ್ರ (೨) 
ಚತುರಶ್ರ (೩) ಖಂಡ (೪) ಮಿಶ್ರ (೫) ಸಂಕೀರ್ಣ. ಈ ಐದು ಜಾತಿಗಳೂ ಲಘುವಿಗೆ ; 
ಮಾತ್ರ ಸಲ್ಲುತ್ತವೆ (ಸಂಗೀಚಂ. ೫೬). ೧೯. 
ಠವಣೆಗಳೆಂಬ ನಾಲ್ಕು ವಿಧದ ಮೃದಂಗವಾದನಗಳಲ್ಲಿ ಒಂದು : ಶುದ್ಧ 
ಸಾಳಗ ಸಂಕೀರ್ಣ ಠವಣೆಗಳೆಂಬ ಚತುರ್ವಿಧ ಮೃದಂಗಮಂ ಮೇಳೈಸಿ . . . | & 
ಬಾಜಿಸುವಾವುಜಕಾರರಿಂ (ವಿವೇಕ. ೧೯೧) ; ಶುದ್ಧ ಸಾಳಂಗ ಸಂಕೀರ್ಣ ಠವಣೆಗಳೆಂಬ 
ಚತುರ್ವಿಧ ಮೃದಂಗಮಂ ಮೇಲೈಸಿ (ಭೈರಪ್ರ ೫-೫ ವ). (ಸಂ. 

ಸಂಕೀರ್ಣಕ (ನಾ). ೧. ಹತ್ತುವಿಧವಾದ ಪಾತಕಗಳಲ್ಲಿ ಒಂದು : ಮನೋ 


೮೧೯೮ 


| 
ಶುದ್ಧ, ಸಾಳಗ, ಸಂಕೀರ್ಣ, ಡ್‌ 


ವಾಕ್ಕಾಯವೆಂಬ ತ್ರಿಕರಣದಲ್ಲಿ ಮಹಾಪಾತಕವೆಂದು ಅತಿಪಾತಕವೆಂದು ಪ್ರಾಸಂಗಿಕವೆಂದು 


ಪಾತಕವೆಂದು ಉಪಪಾತಕವೆಂದು ಜಾತಿಭ್ರಂಶಕಮೆಂದು ಸಂಕೀರ್ಣಕಮೆಂದು . . . 
ದಶವಿಧಮಾದ ಪಾತಕಂಗಳನುದ್ಭೋಹಿಸುತಿರ್ಕು೦ (ಎವೇಕ. ೧೫೪). ೨. [ಛಂದ] 
ಆರ್ಯಾ'ಗೀತಿಯ ಒಂದು ಮಾತ್ರಾವೃತ್ತದ ಹೆಸರು ; ಪ್ರಹೇಳಿಕೆಯ ಒಂದು 
ಪ್ರಭೇದ : ಕಂದದ ಪೂರ್ವಾರ್ಧದೊಳನುಸಂದಿಸಲಾರ್ಯಾಪರಾರ್ಧಮದನು | 
ಕ್ರಮದಿಂದೊಂದಿರ್ದೊಡೆ ಸಂಕೀರ್ಣಕಮೆಂದಂ (ಛಂದೋಂಬು. ೪-೨೩೪). ಸಂ.) 
ಸಂಕೀರ್ಣಗೊಳಿಸು (ಕ್ರಿ). ಒಟ್ಟುಗೂಡಿಸು : ಕಣಿಕಾಕು : ಪ್ರಶ್ನಾವಳಿಗಳನ್ನು 
ಹೆಚ್ಚು ಹೆಚ್ಚು ಸಂಕೀರ್ಣಗೊಳಿಸಿ ೩ರಿಂದ ೧೩ ವರ್ಷ ವಯಸ್ಸಿನವರೆಗಿನ ನ: ತೈಳನ್ನು : 
ಪಲೀಕ್ತಿಸಿ (ಶಿಕ್ಷದ. 14೯). [ಸಂಕೀರ್ಣ +೬ ಕೊಳ್‌ + - ಇಸ್ಬು। 
ಸಂಕೀರ್ಣಜಾತಿ (ನಾ). ೧. ಭಿನ್ನಜಾತಿ : ಶನಿ 
(ನಾಲ್ಕು ಬಗಯ ಸ್ತ್ರೀಜಾತಿಯ ಗುಣ 


ಹ 


6 


(ಲ್‌ 


10[ 


೨. (ಕಾಮಶಾ। : 
ಮಿಶ್ರವಾಗಿ ಉಂಟಾಗುವ) . 


ಸಂಕೀರ್ಣಾಂಶಕೆ (ನಾ). [ಕಾಮಶಾ) ಸಿ 


ಸಂಕೀರ್ತನ (ನಾ). (ಪರಮಾತ್ಮನ) ಗುಣಗಳ ಕೀರ್ತನ ; 


ಸಂಕೀರ್ತನಂಗೆಯ್‌ (ಕ್ರಿ). ಸು 


ಸಂಕುಚಿತತ್ವ 


ಅಥವಾ 'ಮಿಶ್ರವಿಷ್ಕಂಭ'ವೆಂದು ಹೆಸರು (ಕೃಷಣ ೨೦೬). "ಮಿಶ್ರವಿಷ್ಕ೦ಭ' ಪರಾ. 
[ಸಂ.1 
ಪ್ರೀಯರಲ್ಲಿ ಒಂದು ಬಗೆ, - ಜಾತಿ ; 
P ಸ್ತ್ರೀಯರ ಪದ್ಮಿನಿ, ಶಂಕಿನಿ, ಹಸ್ತಿ ನಿ ಮತ್ತು ಚಿತ್ತಿನಿ ಎಂಬ ನಾಲ್ಕು 
ಜಾತಿಯ ಗುಣಗಳನ್ನು ಹೊಂದಿದವಳು : ನೆಗೆತದಂಶಕತತಿ ನುಡಿ ಕೂಡಿ ಬಂದಡೆ 
ಸಂಕೀರ್ಣಾಂಶಕೆಯೆಂದಟ್‌ (ಮದತಿ. ೩-೬). (ಸಂ. ಸಂಕೀರ್ಣಾಂಶಕಾ। 
ಹಲವು ಮಾತೇನೊಂದು ಪದ್ಮದೊಳೊಲಿಸಿ ಮಾತಾಡಿಸುವನೆಮೊ 
ತಲೆಯಭವನಂ ಸಂಕೀರ್ತನಂ ಮಾಡಿ : ಬಸಪು ೪೨ ೩.೬, 1ಡ್ರಂತೆಯಂ 
ಸಂಕೀರ್ತನತತ್ತ್ವರರಾಗಿ ಎಲ್ಲರೂ ಪ್ರಯಾಣ ಸಾಗಿಸಿದರು (ಕಭವಎ. 


1 ಹರಿಸು ಮು 
, ೧೪೮). [ಸಂ.) 

ಸು : ಸ್ತೋತ್ರಮಾಡು : ಸಹಜಸದ್ಗುಣಗಣಮಂ 
ಸರಸರವದಿಂ ಸಾರ್ದು ೬... ಶೃುತಿಸತಿಯರಿಂ (ಶಬಶ€ ೧ ೭೯ವ. 


(ಸಂಕೀರ್ತನ + ಕೆಯ್‌ 


| ಸಂತೀರ್ತನೆ (ನಾ). ೧. ವ ಸಂಕೀರ್ತನ : ಶ್ರೀ ಪರಮಾತ್ಮನ ಗುಣನಾಮಸಂಕೀರ್ತನೆ 


ಗಳನ್ನು ಹಾಡುವಂತೆ ಆದೇಶವನ್ನಿತ್ತಂತೆಯೂ ಭಾಸವಾಯಿತು (ಎದಾಕ ೩. ಪೀಠಿಕೆ). 
೨. ಸ್ತುತಿಸುವುದು ; ಸ್ತೋತ್ರಮಾಡುವುದು : ಅಂತುಮಲ್ಲದೆ ತನ್ಮಹಾದಿ 


ಮಹಂತರುಗಳತ್ಮಂತ ವಿಮಳಾನಂತಸಂಕೀತಣಿನೆಗಳಿಂದ ಶ್ರಾಂತವೊಪ್ಪುತಿರೆ (ಬಸಪು 


೭೯ ೬೪) : ವಿಠಲನ ಭಜನೆ ಸಂಕೀರ್ತನೆಗಳಲ್ಲಿ ತಲ್ಲ್ಲನನಾಗಿ . . . ತಾಳ ಹಾಕುತ್ತ 
ಕುಣಿಯುತ್ತ ಇದ್ದುಬಿಡುತ್ತಿದ್ದನು (ಭಾರದ. ೨೯%) (೫೦. ಸಂಕೀರ್ತನ] 


ಒಂದು ಮಿಶ್ರಜಾತಿ, - ಮಿಶ್ರವರ್ಣ : ಇಂತೀ ನಾಲ್ಕುಂ ಜಾತಿಯ ಕಾಂತೆಯರವಯವ | 20| ಸಂಕೀರ್ತಿತವ್ಯ (ನಾ). ಸ್ತುತಿಗೆ ಅರ್ಹನಾದವನು ;ಸ್ತುತಿಸಲ್ಪಡಬೇಕಾದವನು : 


ಗುಣಂಗಳೊಂದೊಂದಣೊಳತ್ಮಂತಂ ಕೂಡಿದೂಡಟ್‌ ನೀಂ ಭ್ರಾಂತೇಂ ಸಂಕೀರ್ಣ | 
ಜಾತಿಯೆಂದಾ ವಧುವಂ (ಮಡು. ೨-೬). ೩. [ಸಂಗೀತ] ಹಾಡಿನ ಒಂದು ಪ್ರಕಾರ: | 
ರಾಗಪದ್ದತಿಯ ಪೂರ್ವರ ಎಪವಾದ ಜಾತಿಗಳು. ಒಳೇಳು ಮತ್ತು 
ನಾಲ್ಕು ಸಂಕೀರ್ಣಜಾತಿ, ಇವುಗಳನ್ನೆಲ್ಲಾ ವಿವರಿಸಿದ್ದಾನೆ (ಭಾರದ. ೫೩೮). (ಸಂ.] 
ಸಂಕೀರ್ಣತೆ (ನಾ). ೧. ವಿಧವಿಧವಾಗಿರುವುದು ; ನಾನಾ ಬಗೆಯಿಂದ 
ಕೂಡಿದುದು : ವಾಸ್ತವವಾಗಿ ಆ ಮನೆ ಬೃಹತ್ತಾಗಿತ್ತು ; ಅದರ ಶೈಲಿ ಸಂಕೀರ್ಣತೆಯಿಂದ 
ನವೀನವಾಗಿತ್ತು (ಪುನರು. ೩೧೬). ೨. ಜಟಿ ಜಟಿಲತೆ )ಕ್ಲಿಷ್ಟತೆ : ರಾಮಿಯ ಭಾವಸೃಷ್ಟಿಯೆಲ್ಲ | 
ನೆನಪಿನದಾಗುವುದರಿಂದ ಸಂಕೀರ್ಣತೆ ಇಲ್ಲಿ ಸಾಧ್ಯವಾಗಿಲ್ಲ (ಹೊಸ. ೨೮೩) ;ಶಿಕ್ಷಕವೃತ್ತಿಗೆ | 
ಅಂಥ ನಿರಾಶೆ ಕಟ್ಟಿ ಬಂದುದು. ಅದರ ಫಲವಾಗಿ. . . 
ಗಳೇರ್ಪಟ್ಟರೆ ಆಶ್ಚರ್ಯವೇನಲ್ಲ (ಶಿಕ್ಕದ. ೬೬೪). 
ಸಂಕೀರ್ಣರಾಗ (ನಾ). ಎ ಸಂಕೀರ್ಣ ೧೭ : ಶುದ್ಧ ಮಿಶ್ರ ಸಂಕೀರ್ಣರಾಗಂಗಳಂ ' 
ರಂಜಿಸಿ ಪಾಡಿ ಮೋಹಿಪ ಸಂಗೀತವಿಶಾರದರಿಂ (ರಾಜಶಿ. ೫-೧೯ವ). [೫ಂ.| 
ಸಂಕೀರ್ಣರಾಶಿ ( ನಾ). ನಾನಾವಿಧವಾದ ವಸ್ತುಗಳ ರಾಶಿ, -- ಸಮೂಹ 
[ಸಂ.1 ಸ್ಟ 
ಸಂಕೀರ್ಣಲಿಂಗ (ನಾ). (ವೀಶೈ] ಐದು ವಿಧವಾದ ಲಿಂಗಗಳಲ್ಲಿ ಒಂದು : |3 
ಸ್ವಯಂಭುಲಿಂಗ ಬಾಣಲಿಂಗ ಚರಲಿಂಗ ಸಂಕೀರ್ಣಲಿಂಗ ಪ್ರಾಣಲಿಂಗವೆಂಬ ಪಂಚ 
ಎಧೆಲಿಂಗಂಗಳಂ ತಮ್ಮ ತಮ್ಮ ಶಕ್ತಾ ನುಸಾರಮಾದರ್ಚನಾತತ್ಪರರಾಗಲ್ವೇಳ್ಮುಂ 
(ವಿವೇಕ. ೯೨). ಸಂ.) 
ಸಂಕೀರ್ಣವಡು (ಕ್ರಿ). ಗೊಂದಲಗೊಳ್ಳು ; ಕ್ಟೋಭೆಗೊಳ್ಳು ; ಕಸಿವಿಸಿ 
ಗೊಳ್ಳು (?) : ಮನಕೆ ಬಂದಂತೆಂಬರಲ್ಲದೆ ಸಲೆ ಗುಣಾವಗುಣ ಜನಪರೇಣಿಪರ್‌ | 40 
ಲೋಕಸಮ್ಮತಯೆನುತ ಕರ ಸಂಕೀರ್ಣವಟ್ಟನು ಹನುಮ ಕಟ್ಟುಮ್ಮಳವ ತಾಳಿದ 
ರಾಮನೆಂದುದಕೆ (ಕಾಶಿರಾ. ೩೮-೫೪). (ಸಂಕೀರ್ಣ? 1 ಪಡು; 
ಸಂಕೀರ್ಣವಿಷ್ಯಂಭ (ನಾ). [ಕಾವ್ಯಮಾ] ನಾಟಕ ಅಥವಾ ದೃಶ್ಮಕಾವ್ಮಗಳಲ್ಲಿ 
ನಡೆದು ಹೋದ ಮತ್ತು ಮುಂದೆ ನಡೆಯುವ ಕಥಾಂಶವನ್ನು ಮಧ್ಮಮ 
ಮತ್ತು ನೀಚಪಾತ್ರಗಳ ಸಂಭಾಷಣೆಯ ಮೂಲಕ ಸೂಚಿಸುವುದು : 
ಮಧ್ಯಮಪಾತ್ರಗಳೂ ನೀಚಪಾತ್ರಗಳೂ ಸೇರಿ ಸೂಚಿಸಿದರೆ ಅದಕ್ಕೆ "ಸಂಕೀರ್ಣವಿಷ್ಯಂಭ' 


ಭರತಮುನಿಯು .. 


1ಸಂ. ಸಂಕೀರ್ಣತಾ। | 30 


| 
i 
| 
ತಿ 
ಕ 


ಗುಪ್ತಮನಸ್ಸಿನಲ್ಲಿ ಸಂಕೀರ್ಣತೆ | | 


ಸೇವ್ಮನನು ಸತೃತಿಗಳಲಿ ದೃಷ್ಟವ್ಯನನು ದೃಢಚಿತ್ತದಲಿ ಮಂತ್ರವ್ಯನಾ ಶ್ರೋತವೃನನು 
ಸಂಕೀರ್ತಿತವ್ಮನನು . ಅಜ್ಞಾನದಲಿ ಯೋಗವ್ಕನೆಂದೇ ಸೆಣಸಿದೆವಲು . . 
ಶಿವಶಿವಾಯೆಂದ (ಕುವ್ಮಾಅ. ೬-೬೪). *[ಸಂ.] 


| ಸಂಕ್ಯು "ಸಂಕ್ಕ' ನೋ. 
ಸಾ (ನಾ). ಗೂಟ ಅಥವಾ ಬೆಣೆಯಂತಿರುವ ಆಯುಧ : ನಡುವ ಸರಲ್ಲೆ 


ಮೆಯ್ಕೊಳಗಡಂಗುವ ಸಂಕುಗೆ ದಿಂಕುಗೊಳ್ವ ಕಕ್ಕಡೆಗಿದಿರುರ್ಚುವಿಟ್ಟಿಗಿದಿರಾನೆಯ 
ಕೋಟ್ಕಳ ಕೋಳ್ಲೆ ನೊಂದು . . . ಬಿಟ್ಟುವಿರ್ದ ನೆಲೆಯಿಂ ಕೆಲವುನ್ಮದಗಂಧಸಿಂಧುರಂ 
(ಪಂಪಭಾ. ೧೦-೯೪) ; ತರುಣಿ ಸೂತಕಿ ವಾಮಕರದಿಂದ ತತ್ಸೂತ್ರಮಿರದಾಂತುವರಹಸ್ತದಿಂದ 
ಸಂಕುಳ ವಶ ಪಿಡಿದುಯಿರದೆ ತನ್ನಾಳಮಂ ಕೊಯ್ದಮಳರತ್ನಕ್ಕೆ ಒಪ್ಪವಿಟ್ಟಂತೊಳೆವೊಲು 
ಬಾಲಚಿಂತಾಮಣಿಯ ಮೈದೊಳೆದು (ನವಮೋ. ೧೫-೧೮). ಇ ಸಂ. ಶಂಕು) 


' ಸಂಕುಗೊರಲ್‌ (ನಾ). ಶಂಖದ ಆಕಾರದ ಕೊರಳು ; ಶಂಖದಂತಿರುವ 


ಸಂಕುಚನ (ನಾ). ಕುಗ್ಗುವಿಕೆ 


ಕೊರಳು : ರಂಗ ನಿನ್ನಯ ಸಂಕುಗೊರಲ ಗೋಚರದಿಂದ ಹಿಂಗುಗು ಗಡ ಭವಪಾಶ 
(ಶತಸಾಂ. ೩-೧೪) ; ಸಂಕುಗೊರಲೊಳ್‌ ತಳ್ತ ಮುತ್ತಿನ ಸರಂಗಳ್‌ (ಚಿಕವಿ. ೫-೧೦) ; 
ಚಲ್ಲೆಗಂಗಳ ಚಲ್ಲೆಗಾರ್ತಿಯರ್‌ ಸಂಕುಗೊರಲ ಕೊಂಕುಗುರುಳ ನೀಜೆಯರ್‌ 
[ಸಂಕು (ಆ ಸಂಕ) * ಕೊರಲ್‌।| 

; ಅಂಗಾಂಗಗಳ ಸಂಕುಚನ ಪ್ರಕುಚನಗಳೂ 
ನಿಂತುಹೋಗಿದ್ದುವು (ಶಾಂತಲಾ. ೩೨೪). [ಸಂ.1 


(ರಾಮಾಶ್ವ. ೧೨೨- ೨೬). 


ಸಂಕುಚಿತ (ಗು). ೧. ಕುಗ್ಗಿದ ; ಚಿಕ್ಕದಾದ. ೨. ಸೀಮಿತವಾದ ;ಪರಿಮಿತವಾದ . 


(ನಾ). ೩. ಕುಗ್ಗಿದುದು ; ಚಿಕ್ಕದಾದುದು : ಎದೆಹಾಲು ಕೊಡುವುದರಿಂದ 
ನವಮಾಸದಲ್ಲಿ ಹಿಗ್ಗಿದ ಗರ್ಭಕೋಶವು ಮತ್ತೆ ಬೇಗ ಸ್ವಾಬಾವಿಕವಾ: 
ವಾಗುತ್ತದೆ (ಗೃಹವಿ. ೧೦೬). ೪. ಅಲ್ಪವಾದುದು ; ಸೀಮಿತವಾದುದು : ಈ 
ಪರಿಷತ್ತು ಸಾಹಿತ್ಯವೆಂಬ ಮಾತಿಗೆ ಕೊಟ್ಟಿರುವ ಅರ್ಥವಾದರೋ, ಹೀಗೆ ಸಂಕುಚಿತ 
ವಾದದ್ದಲ್ಲವೆಂದು ಅದರನಿಬಂಧಾವಳಿಯ ಮೊದಲಲ್ಲಿರುವ ಉದ್ದೇಶವಿವರಣೆಯಿಂದಲೇ 
ಸ್ಪಷ್ಟಪಡುತ್ತಿದೆ (ಸಾಹಿಶ. ೫೯). [ಸಂ.) 


ಸಂಕುಚಿತ 


45| ಸಂಕುಚಿತತ್ವ (ನಾ). ಅಲ್ಪತನ ; ಸಣ್ಣತನ : ಉಪಾಧಿಕವಾದ ಅವನ ಸಂಕುಚತತ್ವ 


ಹಿಮ್ಮೆಟ್ಟುತ್ತದೆ (ಸೌಂದಸ. ೬೪). 


[ಸಂ.] 


ಸಂಕುಚಿತದೃಷ್ಟ 


ಸಂಕುಚಿತದೃಷ್ಟಿ (ನಾ). ಪರಿಮಿತವಾದ ದೃಷ್ಟಿಕೋನ ; ಸೀಮಿತವಾದ | 

ದೃಷ್ಟಿ : ಎಲ್ಲವನ್ನೂ ಸಂಕುಚಿತದೃಷ್ಟಿಯಿಂದ ನೋಡುವುದು ಸರಿಯಲ್ಲ (ರೂಢಿ)... | 
[ಸಂ.1 | 

ಸಂಕುಚಿಸು (ಕ್ರಿ). ೧. ಚಿಕ್ಕದಾಗು ; ಕುಗ್ಗು ; ಮುದುರು : ಈ ರೀತಿ 
ಸಂಕುಚಿಸುವುದರಿಂದ ಕೋನಯುತಚಲನ ಮೊತ್ತಸ್ತಾಯಿತ್ತನಿಯಮದಂತೆ, ಅದುಇನ್ನೂ | 5 
ಹೆಚ್ಚು ವೇಗದಿಂದ ಸುತ್ತಾಡಿರಬೇಕು (ಭೂಹಟ್ಟು. ೨೦) ; ನೀವು ತಡ ಮಾಡಿದರೆ ಬಾಳೆಲ್ಲ 
ಸಂಕುಚಿಸಿ ಕುಗ್ಗಿಸುವದಾತ್ಮನನು (ಚಂದುಟ. ೨೮). ೨. ಕುಗ್ಗಿಸು ; ಮುದುರಿಸು : 
ನಾನು ದೇಹವನ್ನು ಆದಷ್ಟು ಸಂಕುಚಿಸಿ ನಿದ್ದೆ ಹೋಗುವ ಪ್ರಯತ್ನದಲ್ಲಿದ್ದೆ | 
(ಮುಂಗಾಮು. 6೮) . ೩. (ಆಲಂ) ಕೃಪಣತನ ಮಾಡು ; ಜೀನತನ ತೋರಿಸು : | 
ಕವಿ ಬುಧ ಗಾನ ವೈಣಿಕ ವಚನಶೂರರ ಮನ್ನಿಸುತ ಸಂಕುಚಿಸದೆ ದಣಿಸಿದನು ! 10 
'ಪುರಜನಪರಿಜನಂಗಳನು (ಆನಂರಾ. ೧-೨೪-೩೯). (ಸಂಕುಚನ + - ಇಸ್ಕು! 

ಸಂಕುಬುಲ್ಲು (ನಾ). ಒಂದು ಬಗೆಯ ಹುಲ್ಲು : ""ಕಚ್ಚುಕಾಢ್ಕಂ -- ಸಂಕುಬುಲ್ಲಾ'' 
(ಓಷಧಿ. ೨೫). 1? *- ಪುಲ್ಲು (« ಪುಲ್‌] 

ಸಂಕುಮದ (ನಾ). ಒಂದು ಬಗೆಯ ಸುಗಂಧದ್ರವ್ಯ ; ಜವ್ವಾಜಿ : ಪ್ರೀತಿಯಿಂ | 
ಮಾಳ್ಪ ಪಂಚಾಮೃತಾಭಿಷೇಚನಾದಿ ಮೃಗಮದ ಸಂಕುಮದ ಘನಸಾರ ವೃಕ್ಷಸಾರ [15 
ಪುಷ್ಪಸಾರ ಕೇಸರಾದಿ ನಾನಾಸುಗಂಧಾಳಿಗಳಿಂ (ಸೌಪರಿ. ೮-೨) ; ಇ 
ಹರಿಚಂದನಾಗರುಸಾರ ಕುಂಕುಮ ಸಂಕುಮುದ ಕಸ್ತೂರಿ ಪುನುಗು ಕದಂಬ | 


| 
ಕರ್ಪೂರಾನುಲೇಪನದಿ . . . ನಡೆತಂದನು ಸಭಾಂತರಕೆ (ಆನಂರಾ. ೫-೫-೧೯). 
(ಆ--ತೆಲು. ಸಂಕುಮದ। | 

ಸಂಕುರ (ನಾ). ವ ಸಂಕರ : ಸುಂಕಕಾದುದು ಸಂಕುರಕ್ಕೆ (ಪುಟ್ಟಿಗೆ ಒನ್ಹರೆ ಮಳವೆಗೆ | 20 


ಪಟ್ಲ್‌ ಪದಿನಾಜು ಪಲಂ (ಎಇ. 1%, ೨೨-೬ ; ಸು. 900). 
[೫ ಇದು "ಸಂಕರ' ಎಂಬುದರ ಅಪಲಿಖತವಿರಬಹುದೆ? 
ಸಂಕುಲ, ಸಂಕುಳ, (ಗು). ೧. ತಬ್ಬಿಬ್ಬಾದ ; ಭ್ರಾಂತಿಗೊಂಡ ; ದಿಗ್ಬ್ರಮೆ 
ಹೊಂದಿದ. ೨. ತುಂಬಿದ ; ಕಿಕ್ಕಿರಿದ. ೩. ಅವ್ಯವಸ್ಥೆಗೊಂಡ 
ಗೊಂದಲಮಯವಾದ. (ನಾ). ೪. ಗುಂಪು ; ಸಮೂಹ : 
ನಿವಹಂ ವ್ರಜಂ ಸಮುದಯಂ . . . ಸಂಕುಲಮುತ್ಮರಂ . . . ವ್ರಾತಮೇಕಾರ್ಥಕಂ'' 
(ವಸ್ತುಕೋ. ೧೦೨-೨೭) ; ರತ್ನಕೃತ ಕೃತಕಖದ್ಕೋತಸಂಕುಲಮಯಂ . .. ಲತಾಭವನಮಂ | 
ಪೊಕ್ಕು (ಶ್ರೀರಾಮ. ೨೦-೫೩೩). ೫. ತುಮುಲಯುದ್ಧ ;ದೊಂಬಿಕಾಳೆಗ. ಸಂಕುಳೆ, : 
* ಪುಷ್ಪಸಂಕುಳದೊಳ್‌ ನೀನೆ ವಿಲಾಸಯ್ಕೆ ಮಿಡಿಗಳೊಳ್‌ ನೀಂ 
(ಆದಿಪು. ೧೧- ೯೬) ; ನಡೆತಂದು ಧರೆಯೊಳು dose 
ಪುರಪಟ್ಟಣ ಗ್ರಾಮಸಂಕುಳದ ನಡುವೆ *ಕಿಜುವಳ್ಳಿಯಾಗಿಯು ಕಣ್ಣೆ ಮೆಟ್‌ದು 
ಹೆಂಪಿನೊಳಿರ್ಪುದು (ಸಿದ್ದರಾ. ೧-೩೧). ಸಂ.) | 
ಸಂಕುಲತೆ (ನಾ). ಗೊಂದಲ ; ಕ್ಷೋಭೆ : ಸ್ತವಮಂ ಪಳಿಯಂ ಕಪರ್ದಿ | 
ಮಂಜುಲಗುಣವಾರ್ಧಿ ಕೇಳ್ದುಮೆರಡಂ ಸರಿಗಂಡು ಮ ನೋನುರಾಗಸಂಕುಲತೆ | 
ಯನಾಳ್ದನಂತೆ ನುತಿಯುಂ ಪಳಿಯುಂ ಸಮನಲ್ತೆ ಭವ್ಮದೊಳ್‌ (ಶಬಶಂ. ೪-೧೦೭. 
(ಸಂ. ಸಂಕುಲತಾ। 
ಸಂಕುಲಸಮರ (ನಾ). ದೊಂಬಿಯುದ್ದ : ಗುರುತನುಜನಸ್ತ್ರವ ತಿರುಹೆ ಸೇನಾವನಧಿ | 
ಗರ್ಜಿಸಲಾಯ್ತು ಸಂಕುಲಸಮರಸೌರಂಭ (ಕುವ್ಮಾಭೀ. ೫-೩). ಸಂ.) 
ಸಂಕುವಡು (ಕ್ರಿ). ಅಂಕುಶದಿಂದ ತಿವಿ,- ಚುಚ್ಚು : ಸಾಂದ್ರಮನಲೈ 
ಸಂಕುವಿಡೆ ತಮ್ರಚಿ ರಾಜಿಸೆ ಮೌಕ್ತಿಕಾವಳೀರುಂದ್ರವರತ್ರೆ ಬತ್ತರಿಸೆ ಆಂಚೆಯಿನಂ |: 
ಚಿತಮಾಗೆ ಪಟ್ಟದಂತೀಂದ್ರನುಮಿಂತು ಪಣ್ಣಿ ಮಿಗೆ ಕಂಗೊಳಿಸುತ್ತಮೆ ಬಂದುದು 
[ಸಂಕ್ಕು 4 ಇಡು] 
ಸಂಕುಸುಕ (ನಾ). ಕೆಟ್ಟವನು ; ದುಷ್ಟ : ಹುಸಿಕನಂ ಸಂಕುಸುಕನಂ ಶಠನನುತ್ಯಟನ 
. ತಪ್ಪನೆಣಿಸದಲೆ ಮಲರಹಿತಮಾಯಾವಿದೂರ ಸಿದ್ದೇಂದ್ರಯತಿರಾಜ ರಕ್ಷಿಪುದೆನ್ನನು | 
(ಸಿದ್ಧೇಪು. ೬:೯೮). [೫ಂ.] 
ಸಂಕುಳ 'ಸಂಕುಲ' ನೋ. 


> 


""ನಿಕುರುಂಬಂ |25 


ಚೆ ಸೆ 


35 


₹ಶಾಣೀಶ್ರ. ೧೦-೬೧). 


೮೧೯೯ 


|; 


ಸಂಕೇತ 


| ಸಂಕೃತಿ (ನಾ). [ಛಂದ] ವರ್ಣಛಂದಸ್ಸಿನ ಇಪ್ಪತ್ತಾರು ಬಗೆಯ ಛಂದಸ್ಸುಗಳಲ್ಲಿ 
ಒಂದು ; ಪ್ರತಿಯೊಂದು ಚರಣದಲ್ಲಿಯೂ ಇಪ್ಪತ್ತುನಾಲ್ಕು ಅಕ್ಷರಗಳು 
ಬರುವ ಸಮವೃತ್ತಗಳ ಸಮುದಾಯ : ಅಲ್ಲಿ ಉಕ್ತೆ ಅತುಕ್ತೆ ಮಧ್ಯೆ . . . ಸಂಕೃತಿ 
ಅತಿಕೃತಿ ಉತ್ಪತಿ ಎಂದಿಪ್ಪತ್ತಾಆು ಛಂದಂಗಳಕ್ಕುಂ (ಛಂದೋಂಬು. ೧-೪೬ವ) ; ಸಮವೃತ್ತಗಳು 
- ೧ಉಕ್ತೆ. . . ೨೪ ಸಂಕೃತಿ ೨೫ ಅಭಿಕೃತಿ ೨೬ ಉತ್ಪತಿ ಎಂಬಿವು ಸಂಜ್ಞೆಗಳು 
[ಸಂ.] 
| ಸಂಕೃಷ್ಟ (ನಾ). [ಸಂಗೀತ] ಒಂದು ಬಗೆಯ ತಾಳ : ಧ್ರುವ ಮಟಯ ರೂಪಕ 
| . ಪಂಚಪಾಣಿ ಸಂಕೃ [ಪಾಠಾಂ. ಕ್ರಿ ಪ್ಪ ಖಂಜಾ ಖಂಜ . . . ಜಯಾಳವೆಂಬವೇ 
| ಮೊದಲಾದ ನೂಚೊಂದು ತಾಳಂಗಳಾದೊಡೆ (ಎವೇಕ. ೧೯೨). (ಸಂ. 
ಸಂಕ್ಕೆ, ಸಂಖೆ, (ನಾ). ೧. ಅನುಮಾನ ; ಸಂದೇಹ : ಇವಚೊಳ್‌ ಸಂಕೆವೇಡಂ 
(ರಾಮಾಶ್ವ. ೧೫-೯). ೨. ಭ್ರಾಂತಿ ; ಭ್ರಮೆ : ಪಸರಿಸಿದ ಪದ್ಮರಾಗದ ಪೊಸಗೆಂಪಂ 
ಮಾಂಸಮೆಂದು ಮುಂ ಕರ್ದುಕಲ್ಕಾಟಿಸಿಯುಂ ಬಲ್‌ಕದನುರಿಯೆಂಬ ಸಂಕೆಯಿಂ 
ಪೊರ್ದದಿರ್ದುವೀ ಮತ್ಸ್ಯಂಗಳ್‌ (ಆದಿಪು. ೧೨-೧೨೨) ; ಮನಕ್ಕೆ ಸಂಕೆಯನ್ನೊಲಗಿಸಿದಂ 
ಓಸೌಇಇ, ೫1.೪೧-೬೬;೨69). ೩. ಭಯ ; ಅಂಜಿಕೆ : ಉರುಬರ್ಹಮಂ ನೆಗಪಿಕೊಂಡು 
ಮಯೂರದ ಮೊತ್ತಮಿರ್ಪುಗುಂದಿರೆ ಪುದಿದಾ ನೆಬಲ್ಲೆಳಸಿ ಸಾರ್ದುದು ಸಂಕೆಯನೊಕ್ಕು 
ಪನ್ನಗೋತ್ಕರಂ (ಶಾಂತೀಶ್ಸ. ೧೨-೨೪). ಸಂಖೆ, : ೧. ಶನಿ ರಾಹು ಕೇತು ಕುಜರಿಂ 
ಘನಮೆನಿಸಿದ ಕಲಹಮಕ್ಕುಮಿನಗುರುಶಶಿಯಿಂದಿನಿತಾನುಂ ಸಂಖೆ(ಶಂಕೆ)ಯಿಲ್ಲದೆ 
. ನೋಡೆ(ಡಿ) ನಿರ್ಭಯಮಕ್ಕುಂ (ಅಟ್ಟಮ. ೧೨-೧೭೭). 1 ಸಂ. ಶಂಕಾ 
ಸಂಕ್ಕೆ 'ಸಂಕ್ಕ' ನೋ. 
ಸಂಕ್ಕೆ (ನಾ). ೧. ಒಂದು ಬಗೆಯ ಸಸ್ಕ ; ಮೆಂತ್ಮದ ಗಿಡ. ೨. ಒಂದು 
ಗಂಧದ್ರವ್ಮ; ಸ್ಪೃಕ್ಕೆಯ ಬೇರು : ""ಮರುನ್ಮಾಲಾ . . . 
- ಸ್ಪೃಕ್ಕೆಯೆಂಬ ಗ್ರಂಧೃದ್ರವೃ, ಸಂಕೇಬೇರು'' (ಸಿದ್ದಾಂತಿ. ೧೪೩). 1 ಸಂ. ಸ್ಪೃಕ್ಕಾ) 
ಸಂಕ್ಕೆ, ಸಂಖ್ಯೆ (ನಾ). ಅಂಕಿ ; ಅಂಕೆ : ಬೆಂಕಿಯುಂ ನೇಸಜುಂ ಸೋಂಕದ 
ಪೊಸವಗೆಯ ಪಲಸಾಸಿರ್ಸಂಕೆಯ ಸಸಿವಟ್ಟುಗಳಂ (ಚಕವಂ. ೧೦೬-೫). ಸಂಖ್ಯೆ : 
ಬರುತಿರ್ದುವು ಲಕ್ಕಸಂಖೆಯೊಳಾ ಬಲದಿರವ ಬಣ್ಣಿಪೊಡಾರಳವು (ಕಂಸವಿ. ೧೧-೩೭). 
[ಆ ಸಂ. ಸಂಖ್ಯಾ! 
ಸಂಕೆಗಿಡು (ಕ್ರಿ). ೧. ಅನುಮಾನವಿಲ್ಲದಾಗು. ೨. ಭಯವಿಲ್ಲದಾಗು ; 
ಹಿಂಜರಿಕೆಯಿಲ್ಲವಾಗು : ಪದೆಯಿಸೆ ಸೊಂಕಿ ಸಂಕೆಗಿಡೆ [ಪಾಠಾಂ. ಸಂಕಿಸದೆ] ಮೇಳಿಸಿ 
ಮೆಯ್ರಿಡೆ ತಳ್ತು ತೋಳ ತಳ್ಳಿದಿರ್ಗೊಳೆ ಮೆಲ್ಲನಪ್ಪಿ (ಕಾವ್ಮಾವ. ೮೦೦). 
[ಸಂಕೆ, 3- ಕಿಡು (< ಕೆಡು,)) 
ಸಂಕೆವೆಜು (ಕ್ರಿ). ಅನುಮಾನಹೊಂದು ; ಶಂಕಿಸು : ಸಮಭೂತಳಮಂ ಅಂತು 
ಕಂಡಾ ಮಹಾಪುರುಷಶಿಖಂಡಮಣಿಮಂಡನಂ ಮಗುಲ್ದು ಬರುತ್ತಿದಿರೊಳ್‌ ಬರ್ಪ 
ರುದ್ರದತ್ತಾದಿಗಳಂ ಭೋಂಕೆನೆ ಕಂಡು ಸಂಕೆವೆತ್ತು ನಿಲ್ಬುದುಂ (ನೇಮಿಪು. ೪-೧೦೦ ವ). 
(ಸಂಕೆ, *- ಪೆಜು] 
ಸಂಕೇತ (ನಾ). ೧. ಸೂಚನೆ ; ಸುಳಿವು ; ಸಂಜ್ಞೆ : ದುರ್ಯೋಧನನ ಸಂಕೇತದೊಳ್‌ 
ಮುನ್ನಮೆ ಸಮೆದಿರ್ದ ಪುರೋಚನಂ . . . ಕಳಮಾವೃತ ಕರಪಲ್ಲವೆಯರಪ್ಪ 
ಪುರಂಧ್ರಿಯರುಂ ಬದ್ದವಣದ ಪಠಗಳುಂ ಬೆರಸಿದಿರ್ವಂದು (ಪಂಪಭಾ. ೩-೨ ವ) ; ಪ್ರೀತಿ 
ಮಿಗೆ. ಶಂಖಪಟಹವಿನೂತೋದ್ದುರಸಿಂಹಘಂಟಿಕಾನಿಸ್ಟನಸಂಕೇತದೆ ಭಾನನಬೌಮ 
ಚ್ಕೋತಿಷ ವೈಮಾನಿಕಾಮರರ್ನೆರೆತಂದರ್‌ (ಸುಕುಮಾ. ೮-೬೪) . ೨. ಗುರುತು ; 
ಚಿಹ್ನೆ : ಹೆಸರನ್ನು ಉತ್ತರಪತ್ರಿಕೆಗಳ ಮೇಲೆ ಬರೆಯುವುದನ್ನು ತಪ್ಪಿಸಿ ಸಂಕೇತಗಳನ್ನು 
ಮಾತ್ರ ಹಾಕುವ ಏರ್ಪಾಟು (ಶಿಕ್ತದ. ೩೪೮). ೩. ಸೂಚಕವಾದ ಗುರುತು, ವ್ಯಕ್ತಿ, 
ಇತ್ಕಾದಿ : ದೇವರ ಸಂಕೇತವೇ ಆದ ಗುಡ್ಡನು . . . ಜನರನ್ನು 
ಸಂತೃಪ್ತಿಗೊಳಿಸುತ್ತಾನೆ (ಜೋರೆದೇ. ೧೫) ; ಶ್ರೇತವರ್ಣವು ಒಪ್ಪಂದದ ಸಂಕೇತ 
(ಹೇಮಂತ. ೩೭೧). ೪. ಒಪ್ಪಂದ ; ಒಡಂಬಡಿಕೆ ; ಕರಾರು. ೫. ಪ್ರಣಯಿಗಳು 
ಪರಸ್ಪರ ಸೇರಲು ಗೊತ್ತುಮಾಡಿಕೊಳ್ಳುವ ಏರ್ಪಾಡು,- ವ್ಯವಸ್ಥೆ. 
೬. ಪ್ರಣಯಿಗಳು ಪರಸ್ಪರ ಸೇರುವ ಸ್ಥಳ : "ಸಂಕೇತಭೂಮಿ' ಪರಾ. 


(ಕೈಪಿಡಿ. ೭೮). 


ಲಂಕೋಯಿಕಾ - ೧೦ 
| 
| 
ಕ 
ಲ 
| 
[35| 
| 
| 
[| 
| 
1 


ತಾಜ 
ಏಸು 
~d 


ಸಂಕೇತಂಗೊಳಿು 


೬ ಸಮಯ ; ಅವಕಾಶ : “`ಉಲದಲಿ ಒದ್ಮಾಂತದಲಿ ವಿಶೇಷದಲಿ ಸೂಕೀತದಲ್ಲ 


೮೨೦೦ 


j 
ಸಮಯುಖ್ಯಮವಿಹಿಬಾ'' (ರಾರಾ ೬೬ ೮. ಕಟ್ಟುಪಾಡು : ಈ | 


ಸಂಕ್ರ೦ದನನಂದನ 


ಜಾರೆ (ಎರ *-ಆೂ). ಸ೦ಕೇಶಸ್ಮಛ : “ವನಂ ಸಂರ್ಕೆತಸ್ಥಳಂ"' (ಕನುಡ ಈರ 2); 
*“ಸಂಕೇತಸ್ಮಳಕ್ಕೆ ಧನದಿಂದ ಕೊಂಬದು ಪೆಸರೆಂದುತ್ಕ'" (ಜಕ್ಕ ೫೩), [| 


ಇದು ಅರ್ಥವೆಂಬದು ಸಂಕೇತ (ಬಾಮೂ ಗಾ. ೯. ನಿದರ್ಶನ :ದೃಷ್ಟಾಂತ ; ; | ಸಂಕೇತಶ್ಮಳ 'ಸಂಕೇತಸ್ಮಲ' ಮೋ. 


ಉದಾಹರಣೆ : ಹಿಂದ ಬಳ ಮುಂಧಾದುಣಂದಿಓರಿ ಬಾಳ್ಗೊಂದು ಸಂಕೇತವಾಯ್ಡು 1 


(ಶ್ರೀರಾಮಾ ೫; ಈ ಅಟಲತಮ ಸುಳೀತಿವಾಗಿ ಆಳನ್ನು ಚಿತ್ರಕಾರ ಶಿಲಾ |1| 
ಜನದ ಮೇರೆ ಉೂಡಿಸುತ್ತಾದೆ (ಊಂ. ೪೬೭1. ೧೦. (ಕಾವ್ಯಮಿಎ] ಅಭಿವ್ಯಕ್ತಿಯ ; | ಸಂಕೇತಿಸು (ಕ್ರಿ). ಸೂಚನೆ ಕೊಡು ; ಸೂಚಿಸು : ಈ ಚಾಣ್ಕದರಲು . . 


ಪ್ರಕಾರಗಳಲ್ಲಿ ಒಂದು : ಈ ಪ್ರಹಿಮುರಂಕೇತ ಗಿತ್ಕಾದಿಗಳಲ್ಲಿ ದ್ವಕ್ತದಾಗುವುದು | 


ಹೇಗೆ ಗೋಟಿರಿಸಿತೊ ಹಾಗೆ (ಊದಾ ಆ). (ನಂ) 


ಸಂಕೇತಪ್ಮಾನ (ನಾ). ಎ ಸಂಕೇತರ ೨ : ಆಗೋ, ಚಾನಿಣೆ ಸಂಕೇಸುನ್ಮನ್ಸಿ 
ಹೋಗುವಂತೆ, ಹುಲಟೀ ಬಿಡುತ್ತೇವೆ (ಆ ೫) (ಹಂ; 


ಕಾದಾಪರಣೆಗೆ ವ್ರ ದಚೆನ ಲಿಂಗುಗಾನ್ನೂ ಸಂಕೇಶಿಸುತ್ತಿದ್ದರು (ಭಾಂಡ, ಹಾ); 
ಅವರು ತಲೆಯೊಲೆತದಿಂದ ಸಂಕೇತಿ ಅಕ್ಕವಕ್ಕಕ್ಕೆ ಕಣ್ಣು ಹಾಯಿಸದೆಮೇ ಲೀ 
ಮುದುದರಿಸಿದದು (ಅಜಾ ೫೧೨) |ಸಂಕೇತ 4. - ಇ) 


| 
ಸಂಕೇತಂಗೊಳಿಸು (ಕ್ರಿ). ಸಂಕೇಶಸ್ಥಳವನ್ನು ಗೊತ್ತುಮಾಡು ; ಕೂಡುವ | ಸಂಕೇಶ್ವರಿ 'ಸುಂಕೇಶ್ವರ' ನೋ. 
ಸ್ಥಳವನ್ನು ಸೂಲಿಸು : ದಾದಾಗೆದು ದೂದದಿಯಂತೆ ಬೆಜರಂ ಸೂಳೇತಂಗೂಳಿಸದ , 'ಸೊಕೊಲೆ "ಸಂಕಲೆ' ನೋ. 


voce nee (COS 4- ಕೊಳ್‌ + ಇಟ! 
ಸಂತೇತತ (ನಾ). ೧. ಒಪ್ಪಂದ ; ಒಡಂಬಡಿಕೆ ; ಕರಾರು. ೨. ಪ್ರಣಯಿಗಳು 
ಸೇರಬೇಕೆಂದು ದೊದಲೇ ಗೊತ್ತುಮಾಡಿಕೊಂಡ ಸ್ಟಳ ; ಸಂಕೇತಸ್ಮಳ. 
[7 
ಸಂಕೇತನ (ನಾ). ೧ ಎ ಸಂಕೇತಕ ೧. ೨. ೫ ಸ೦ಕೇಶಕ ೨ : ದಾರೆ ಲಂ 
ವಣದಧು . . . ತಾಂ ದೂದವಿಯಲಿಸಾಲಿಕೆ ಸಂಕೇತನಕ್ಕೆ ಪೋಷದಳಕ್ಕುಂ 
(ದನ್ಬುಕೋ. ೫-೭). |ಸಂ.1 


ಸಂಕೇತವಭದನ (ನಾ). ಪ್ರಣಯಿಗಳು ಸೇರಬೇಕೆಂದು ಮೂದಲೇ | 
is 
. ಜದಿವಳ್ಳಂಕೇತವ (ಳಾ. ಸಂಳೇತ)ಧದನೆದೊಳ್ಳಾದಿರ್ದ an! 


ಗೊತ್ತುಮಾಡಿಕೊಂಡ ಮನೆ : ತೋರಡುತ್ತಿದ ಹಾಲೆಮಾ ತೊಟ್ಟು ಚಂದ್ರಮುಖಿ 


(ಹೈನಾ, x-. [ಸಂ.| 


ಸಂಕೇಶಾಕೇಶ (ನಾ). ಗೊತ್ತುಮಾಡಿದ ಮನೆ. - ನಿವಾಸ : ಖೊಬಗಿಂಗೆ. 


ಶಾಯ್ಚವ ವಿಳಾಸಕ್ಕೋಷೆ ಲಾವಣ್ಯಲಕ್ಷ್ಮಿಗೆ ಸಂಕೇತನಿಕೇತಮುಂಬುದು ಆನಂ. 
ರೂಪಂ ದಹಾದೇದಿಯು (ಇಪ್ಪ 6-೪೬). ಸಂ) 

ಸಂಕೇತಧಾಜಿ (ನಾ). ಸಂಗ್ರಹವಾಗಿ ಮತ್ತು ರಹಸ್ಕವಾಗಿರಲು, ನಿರ್ದಿಷ್ಟ 
ಪದಗಳಿಗೆ ಬದಲಾಗಿ ಬೇರೆ ಪದಗಳನ್ನು ಒಂದು ಕ್ರಮವಿಲ್ಲದೆ. ಸೃಚ್ಛಿಂದ 
ವಾಗಿ ಬಳಸಿರುವ ಭಾಷೆ ; ಗೂಢಲೇಖನ : "ಸಂಕೇತ. ಸಂಕೇತಧಾವ'" 
(ಲ ಆತ್ರ. ೧). (ನಂ. ಸಂಕೇತಶಭಾು) 


ಸಂಕೇತಧೂಮಿ (ನಾ). ಪ್ರೇಮಿಗಳು ಸೇರಬೇಕೆಂದು ವೂದಲೇ | 


ಗೊತ್ತುಮಾಡಿಕೊಂಡ ಸ್ಥಳ ; ಸಂಕೇತಸ್ಮಳ : ""ಕೊಂಬೆನಲ್‌ ಸಂಕೇತಭೂಮಿ'" 
ಓಟು ue. ಬ 

ಸಂಕೇತಲಿಖ (ನಾ). ಸಂಗ್ರಹವಾಗಿ ಮತ್ತು ರಹಸ್ಮವಾಗಿದಲು. ನಿರ್ದಿಷ್ಟ ಪದ, 
ಅಕ್ಷರಗಳಿಗೆ ಬದಲಾಗಿ, ಒಂದು ಕ್ರಮವಿಲ್ಲದೆ ಸ್ವಚ್ಛಂದವಾಗಿ ಸೇರಿಸಿದ 
ಬೇರೆ ಪದ,ಆಕ್ನರಗಳಂದ ಕೂಡಿದ ಲಿಪಿ : ನ್ಫಎನದರ ರಾಜಕೀಯ ಸೂಕೀತಧಾತ 
(ಆತಾ ಲಂ ಓಾಳಹಳ್ರಂ)ಯನ್ನೂಳಗೊಂಡ ಒಂದು ಪತ್ರವು ಬ್ರೆಂಚರ ಕೈಗೆ 
ಬಲು ರೀಟಾ ಆದರ ಅರ್ಧವನ್ನು ಕಂಡುಹಿಡಿದು ಸೈಯಿನವರ ಸಂಕೇಶಲಿಎಯನ್ನು 
ತಿಳುಹಿದುನು (ಗಳತ. ೧೦೨). [ಸಂ.1 

ಸಂಕೇತದ (ನಾ). ೫ ಸಂಕೇತಾಕೇತ : ಇದಮೋಧಂ ಕಾರ್ಯಸಿದ್ಧಿ ಪ್ರಮದೆಗೆ 
ಐಲಗಹಂ ಮತ್ರಾಗ್‌ ವ್ಯತ್ಕಾಸ್ಪದದಿದ್ಮಳ್ನಾ ಪಲಕ್ಲೀಲಲಹೆಗೆ ಕೃತಸೂರ್ಕಿತುದ್ದಂ 
(ಚಂದ್ರವು ೯-೧೩೦), (ನಂ ಸಂರೇಶಲದ್ಮನ್‌! 

ಸೂಕೇತಸಮಯ (ನಾ). ಪ್ರೇಮಿಗಳು ಪರಸ್ಪರ ಸೇರಲು ಗೊತ್ತುಮಾಡಿಕೊಳ್ಳುವ 
ವೇಳೆ, - ಕಾಲ : ಸಂಕೇತಸಮುಯಮುಂ ನಲವಿಂ ಕಿವಿಯೊಳ್‌ ಪಚ್ಚುದಚ್ಚರೂಯಧರ 
ಮಯೂಖಂ ಕರ್ಣ ಪೂರಪಲ್ಲದತಂಕೆಯನೊದವಿಸೆ ಸುರ್ಯೋತ್ತಮಂ ನೊಗಯಿಸಿದಂ 
(ugg ೪-೫), Se) 

ಸಂಕೇತಸ್ಮಲ, ಸಂಕೇತಸ್ಮಳ (ನಾ). ಹ ಸಂಶೇತಕೆ ೨ : ಸಂಕೇಶಸ್ಮಲಕ್ಕೆ ಬರಲೊರ್ವ 


ಅ] 


ಸಂಕೋಚ (ಗು). ೧. ಮುದುಡಿದ ; ಸಂಕುಚಿತವಾದ : ಮೊದಲೊಳ್‌ ಬಿಯಜ ಪಕ್ಕಿ 
ಕೊಗವಿರಹಂ ಸಂಕೋಟಕಿವದ್ನಂ ಶಮು ಪುದಿದಾ ಸಂಡೆಯ ತೋರ್ಯಿಂ (ಬೋನ ಇ.೧) 
(ನಾ). ೨. ಕುಗ್ಗುವಿ6 ; ಸಂಕುಚಿತಗೊಳ್ಳುವಿಕೆ ; ಮುದುಡಿಕೊಳ್ಳುವಿತೆ: 
ತಾಸಕೋಡಶಗಳ ಸಲಕೋಟ ದಿಳಾಸ (ಲ ೩), ೩. ಭಯ ; ಅಂಜಿಕೆ : ಬಂಹ 
ವ್ಯಾಕುಳಮಾಗೆ ಚಕ್ರಮಿಘುನೂ ಸಂಕೋಚದ ತಾಳ್ಗು (ಬೂಳ್ಟಬು ೪-೩0೧) 
೪. ನಾಚಿಕೆ; ಲಚ್ಚೆ : ಸಂಕೋಟಿದೆರೆಂಬುದನೆ ತಿಳಿಯದದಳಂತೆ ನಿಂಹಿರ್ದದಳ 
ಪುರುಷಧಂಗಿಯುಂ ವಿದಿದಾಗಿ ದೃಷ್ಟಿಸುತೆ (ಖಾರ್‌, ೫೪) : ಹಾವಿದರೂವ 
ಸಾದಿರಗುಣ ಇದ್ದರೂ ಹೆಣ್ಣುಮಕ್ಕಳ ಸಂರ್ತೋಡ ಏನು ಮಾಡಿದರೂ ತೊಲಗದು 
(ಇ ೨೫೯), ೫ ಒ೦ದು ಬಗೆಯ ಮಾನು. ೬. ಕುಂಕುಮಕೆಯರಿ. ಹಂ) 

ಸಂಕೋಚೃಷ್ಟಿ (ನಾ). ದಾಕ್ಮಿಣ್ಮ ; ಭಡೆಯ : ಸಂಕೋಚದೃಷ್ಟಿಯಿಂದ . . . 
ವೆಚ್ಚಿದಾಡಲು ಓಂದೆ ಮುಂದೆ ಮೋಡದೇಡಿರಿ (ಯಷ ೫). (ನ) 

ಸೂಂಕೋಚೆನ (ನಾ). ೧. ಕುಗ್ಗುವಿಕೆ ; ಸಂಕುಚಿತಗೊಳ್ಳುವಿಕೆ . ೨. ಸಂಗ್ರಹಿಸು 
ವುದು ; ಸಂಕ್ಷೇಪಿಸುವುದು : ಒಂದು ಪದಪ್ರಯೊಂಗದಲ್ಲಿ, ನೂತವ ಛಂದೋ 
ಮಿಬ್ರರದಲ್ಲಿ, ಸಂಕೋಟನದಲ್ಲಿ. . , ಇಡಶದಲ್ಲಿ ಕಾಣದ ಗುಣ ಇದರ ಕಾದ್ಕಗಳಲ್ಲಿದೆ 
‘ems u). a) 

ಸಂಕೋಚ (ಕ್ರಿ). ೧ ಸಂಕುಚಿತಗೊಳ್ಳು ; ಮುದುಡು ; ಬಾಡು : ನಂಕೋಟು, 
ದವು ಮುಖಾರವಿಂದ ದಿತಾಂಗಬಾಆನದ (ಕರಾ ೬-2೬-೩). ೨. ಕುಗ್ಗಿಸು ; 
ಸಂಕುಚಿತಗೊಳಿಸು : ಎನಸುಂ ಗಂಧರ್ಷರಾಜಾತ್ಮಚೆಯ ವಿರಷವದ್ಯತ್ತಾಂತರೂತಪ್ತ 
ಪಾಗಿರ್ದನೊಳಾಡುಂ ಕಾಯಿದೆಂದಾದದೆ ಕರುಕಿಸಿದಂತೆಯ್ದೆ ಬಂಕೋಟಸಿತ್ರೊಯ್ಯರೆ 
ಸುತ್ತಂ ಸೂಸಿದ . . . ಇಹಿಮುಡುಟಿಗಳಂ ತಿಗ್ನರುಜಸ್ಮಲಿಬಂಬಾ 
(ರಾ ೬೬೪);  ಶರೀರಮಂ। ಸಂಕೋಟ ಪಟ್ಟ ದಿಟ್ಟಿಗಳ್ಳೆದಯ ನಿನನ 
ಮೋಡುತ್ತುಮಿರ್ಕುರಿ (ಅಂಕ ೧೬೩ ೧). Koo + - ಇಯ) 

ಸಂಕೋಲೆ `ಸಂಕಲೆ' ನೋ. 

ಸಂಕ್ರಂದನ (ನಾ). ೧. ಕೂಗಿಕೊಳ್ಳುವುದು ; ಕಿರಿಚುವುದು. ೨. ಇಂದ್ರ : ನಂದನ 
ಹಓಕ್ರಂದನ ದಂದಮೀಯ ಪದದೊಳ್‌ ಎಿಲೈಂ ತಪೋರಾಜ್ಕದೊಳ್‌ (ಅಂಯಾಣಾ ೬-6೬) ; 
ಹಂದೆ ಸುವದದೂಳುಜ್‌ ಗರ್ಷದಿಎ ಮೆಣೆದ ಸಂಕ್ರಂದವವ ಒರಿಯ ನೀರೊಳಗೆ ವೆರಹಿದ 
ಮುವಿಪರಂದದಂ ಮಾಡುವನು (ಹಡೂ ೪). ೩. ಯುದ್ಧ ; ಕದನ. (ಹ! 

ಸಂಕ್ರಂದನಗಜ (ನಾ). ಇಂದ್ರನ ಆನೆ ; ಐರಾವತ : ಸಂಕ್ರಂದನಗಬ ಕಾರದಾಧ್ರ 
ತಾರಾದ್ರಿಜಯಣಹುಂದೇಂದುಯರ್ತೋಧಾಮರನೆಂದು ಮನಂಗೊಂಡು (ಬಲರ ೧-೫೬). 

Ha} 

ಸಂತ್ರಂದನಗುರು (ನಾ). ಇಂದ್ರನ ಗುರು ; ಬೃಹಸ್ಪತಿ : ಇಂದುಸುತಂ ಕೂಂನೆ. 
ಸೂರ್ಯೇಂದುಗಳೊಳ್‌ ನೋಡೆ ಸೌಮ್ಮಯದಯದೊಳಿರೆ ಸಂಕ್ರಂದವಗುಡುದಂತ್ಕದ 
ಹಸ್ನೊಂದ್ಬುದಿನತ್ತಲಗ್ಗಳಂ ದಾಬಮದಂ (ಜನು ೬-೬೩), (ನಂ) 

ಸಂಕ್ರಂದಥನಂದನ (ನಾ). ಇಂದ್ರನ ಮಗ ; ಅರ್ಜುನ : ಒಂದೆ ಬಿರಲಿಂದಯುದ 
ನೆರ್ದೆಯಂ ದೊಳ್ಳನೆ ತಿಣ್ಣದೆಚ್ಚು ಓಂಲಲೊಲ್ಲದೆ ಸಂಕ್ರಂದವಪಂಣನುತೆನಯಿಂ ತಂದಯ 


ಸಂಕ್ರಮ 


೮೨೦೧ 


ಸಂಕ್ರಾಂತಿಪುರುಪ. 


ಬ್ರಾಕ್ಕೆಯನ ಬೆಸೆದು ದುತ್ಕಾಸವನಂ (ಹೂತರಾ, ೧೧-೪೬) : ಸಂಕ್ರಂದನಹಂದನವ ಓರರ್ಗಳ | | ನಂ್ರಮಿಯು (ಕ್ರಿ). ೧. ಕೂಡು ; ಸೇರು ; ಒದಗು : ಪೂದಳ್ರ ಸರ್ವಾರ್ಥ 


ವಸ್ತ್ರಾಶಾಯವರಾಕ್ರಮೋಕ್ರಿಗೇಳ್ನು (ಉಶಾ ೪೬ರ) ಸಂ) 
ಸಂಕ್ರಮ (ನಾ). ೧ ಒಟ್ಟಿಗೆ ಹೋಗಿಬರುವುದು. ೨. ಒಟ್ಟಿಗೆ ಸೇರುವುದು. 


೬ ವರ್ಗಾವಣೆ ; ಸ್ಥಳಾಂತರ. ೪. ಸೂರ್ಯನು ಒಂದು ರಾಶಿಯಿಂದ: 
ಮತ್ತೊಂದು ರಾಶಿಗೆ ದಾಟುವ ದಿನ : ಬಕ್ರಟಾಂತಥವಳಯಗಳೂಳ್‌ ವೆಜ್‌ಯೆ | $ 


ಬಳ್ಳಿಗಳ ವಡು ಲಕ್ಷಿ ರಾಗಿಯಂ ಬರಿಕಿಸೆ ಸಂಕ್ರಮಂ ದುಳರದೊಳ್‌ ಬಗಲಾರೂಡೆ 
ಜೋಳಮಲ್ಕುಂ (ಜನು ೯-೬). ೫೬ ಕಟ್ಟೆ ; ಸೇತುವೆ : "ಸಂಕ್ರಮ ದುರ್ಗ ಸೂಚ 
೨ ಹೊಳೆ, ಕಂದಕ. ಬೆಟ್ಟ ಮುಂತಾದ ರ್ದುಳಗಳನ್ನು ಖುಲಭವಾಗಿ ದಾಟುವ ಇಟ್ಟ. 
ಸೇಡುವೆ ಮುಂತಾದ ಗಮವನಾಧನಿದ ಹೆಯು'" (೩ದ್ದುಂಹ, ೬೪). |ನಂ.) 


ಸಂಕ್ರಮಣ (ನಾ). ೧ ಒಟ್ಟಿಗೆ ಹೋಗುವಿಕೆ ; ಸಹಗಾಮಿತ್ವ. ೨. ಒಟ್ಟಿಗೆ | 


ಸೇರುವುದು, - ಕೂಡುವುದು : ಪೂರ್ವಾ ಎ೦೭ಪಯ ನಿವಕ್ಷಾರ್ಥದ್ಮಂಬರಯೋಗ 
ಸಂಕ್ರಮುಣಲಳ್ಮಣಬಕ್ಳಿತದುಬ್ಫ ವೃಥಕ್ತ ವಿತಳ ವಿಜಾರಮೆಯು ಮೊದಲ ಕುಕ್ನಧ್ನಾನ 
ದೂಳ್‌ ಸಮಾಹಿತಮವಶಾಂತಗುಣಸ್ಮಾನದೊಳ್‌ ಜ್ರಾಣಪರಿತ್ಮಾಗಂಗೆಯ್ಹು 
(ಅಂತ್ರ ೬-೩೪ 5) ; ಕೆರದರಿಗೆ ಆವೆಗಳಗಳ ಸಂಕ್ರಮಣದಲ್ಲಿ ಅಭಿರುಚಿ (ಉದ್ಮಒ ೧೩). 


೩. ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ದಾಟುವ ದಿನ: |» 


ಗ್ರಹಣ ಸಂಕ್ರಮ ಪ್ರಣ್ಮತಿಥಿಗಳಿಎಳಂ ದೊದಲಾಗಿಯುಂ . . ತೈಲಮುಮನಿಕ್ಕುವುದು 


ಮೆಚ ಪದಂ (ಕಎರೂ ೨.೬೯ ೪) : ಇಂದು ಪತ್ಯದಿನವಂದು ಸಂಕ್ರಮಗಂದು ಸೂರ್ಯ | | 


ಗ್ರಷಣ ಹನಿದಿನವಿಂದು ಯಚ್ಛಾರಂಭದಿನ ವಡ್ಡಂತಿ ದೇಸಂದು (ಇಬ್ಕಾದ ೬-೧೬). 

೪. ಸೂರ್ಯನು ಮಳರರಾಶಿಯನ್ನು ಪ್ರವೇಶಿಸುವ ದಿನ ಮತ್ತು ಅಂದು 

ಆಚರಿಸುವ ಹಬ್ಬ ; ಸಂಕ್ರಾಂತಿ ಹಬ್ಬ ; ಪೊಂಗಲ್‌ ಹಬ್ಬ : ಮುಚಾಮಾಧಯಾಸದ | 

ಶುಳ್ನವಕ್ತದ ಸಂಕ್ರಮಣದಂದು ತನ್ನರಸಾವಮನಳ್‌ದು (೧4 ನಯ 30-0 1010). | 

₹೬ ಮೂಗಿನ ಎರಡು ಹೊರಳೆಗಳ ಗಾಳಿ ;`"ನಾಸೀದಿ ಎಯಾನಿಲಂ ಬುಂಧಳದೆವಲ್ಕು | 

ಪಾಸಿಕದಿ ಬಡುದಾವಿಲಂ ರೇಚಳಮೆವಿಕ್ಕು, . . ಎಿಡಬಲಂಬೆರಸಿ ಸಂಕ್ರಮಣಮಲ್ನು"' 

(ಲಾ ೧-೮). ೬. (ಆಲಂ) ವೃತ್ಮಾಸಗೊಳ್ಳುತ್ತಿರುವ ಕಾಲ ; ಪರ್ವಕಾಲ; 

ಸಂಧಿಕಾಲ : ವೃತಿಮಿತ್ಯ ಸಂಕ್ರಮಣದು ಪಡೆದ ಇದೆ, ಆದರೆ ಪ್ರಷಿದಿದ ಬದಲಾವಾಕಯು 

ಬಳ ಸೃಲ್ಪ (ಗಾಈ 6೩೩ ೬ (ಡ್ಕೋತಿ) ನಶ್ನತ್ರರಾಶಿ: ಮೇಷ, ವೃಷಧ, 

ಮಿಢುನ. ಕರ್ಕಾಟಕ, ಸಿಂಹ, 6ನ್ಮಾ, ತುಲಾ, ಬೃಶ್ಟಿಕ, ಧನುಸ್ಸು ದುಳರ, ಐಂಧ. 

ಮಾನ - ಈ ೧೨ ಸಂಕ್ರಮಣರಗಳು (ಭಾಸ್ಕರ. ೬೪:9. (ನ) 

ಸಂಕ್ರಮಣಕಾಲ (ನಾ). ೧. (ಸಂಪ್ರದಾಯದಂತೆ) ಸೂರ್ಯನು ಒಂದು 
ರಾಶಿಯುಂದ ಮತ್ರೊಂದುರಾಶಿಗೆ ದಾಟುವ ಕಾಲ : ಪಂಟಾಂಗಪರಿಷ್ಕಾರುಬ್ಬದೆ, 
ದಾಸ್ತ್ರದದಾದ ಸಂತ್ರಮುಣಣಾಲಗಳಿಗೂ ಪಂಚಾಂಗಗಳಲ್ಲಿ ವಾಂಿಕೆಯಿರುವ ಸಂಕ್ರಮಣಳಾಲ 
ಗಳಿಗೂ ಬಮುರು ೨೬ ದಿನಗಳಷ್ಟು ವೃಕ್ಕಾನ ಬಂದುಹೋಗಿದೆ (ಗಗ 8೪೦). 
ತಿ. (ಅಲಂ) ವೃತ್ಯಾಸಗೊಳ್ಳುತ್ತಿರುವ ಕಾಲ ; ಸಂಧಿಕಾಲ ; ಪರ್ವಕಾಲ : 
ಭಾರತದ ಒಂದು ಸಂಕ್ರಮಣಕಾಲದಲ್ಲಿ ತುಳಸೀದಾಸರ ಪ್ರಾದರ್ಧಾವದಾಯುತು. 
ted wo. ba) 

ಶಂಕ್ರಮಣಾವನ್ಥೆ (ನಾ). ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಬದಲಾಗುವ 
ಸ್ಥಿತಿ : ಛಾಷಾಶೈಲಿಯಲ್ಲಿ ಈ ಯುಗದ ಸಂಕ್ರಮುಕಾದಸ್ಥೆಯ ಓದರ್ಶನದು ಸ್ಪಷ್ಟವಾಗಿದೆ 
(ಊಡ ೧೯೪) ; ಆ ಸಂಕ್ರಮಣಾದಸ್ಕೆಯು ಸಂದ ಮಾಲೆ ಸರಕಾರವು ಕರಗಿ 
ಮೂಯವಾಗುವುದು (ಹೂಂ. ೧೬). ನಂ ಸಂಕ್ರಮಣಾವನ್ನಾ) 

ಸಂಕ್ರಮಣಿ (ನಾ). (ಚೈನ] ಒಂದು ಬಗೆಯ ವಿದೆ : ಪ್ರಜಪ್ರಿ ಕಾದುರೂಪಿಣಿ 
ದೂದಲಾಗ ಉಲನಿದ್ದ ಜಾಹಿ೭ದೆ ಬಾಧಿಕವಿದ್ಮಗಳೊಳ್‌ ಸಂಪವ್ಮದಾಗಿರ್ದ 
(ಘಾವ್ರಂಭು. ೧೯೫), (ಹಂ ಸಂಕ್ರಮಣೇ। 

ಶೂಂಕ್ರಮಿತ (ಗು). ಒದಗಿದ ; ಪ್ರಾಪ್ತವಾದ : ಅಮಲತಾಳೆಯಲಹಿತ 


ಸಿದ್ಧೀತ್ವರವಾ ಧುದವಾಂಬಿಳೆಯು ಬಮುಖಾಂಬುಡಾತದುಂ ಪೊಕ್ಕು ಗರ್ಧಸರೋ 
ದರಾಂಬುದಿಮೊಳ್‌ ಚಂದ್ರಬಂಬದಂತೆ ಸಂಕ್ರಮಿಸಿದಾಗಳ್‌ (ಅದಿ 4-೦ ಆ); 
ಸೃರ್ಗುದತರಣಕಲ್ಮಾಣಎಧಿಪೂರ್ವಕಂ ವಿಮುಳವಾಟಸಚರಾಹದಮಿಂದ್ರಂ ಜಯಸೇನ 
ಮಹಾದೇಖಿಯಂ ಗರ್ಭದೊಳು ಸಂಕ್ರಮಿಹಿ ನವಮುಖು ವೆಣಗಿಯೆ (ಚಾವೂಪ ೧), 
. 4. ಒಟ್ಟಾಗಿ ಸೇರು ; ಒಂದುಗೂಡು : ಉಟ್ಟ ಉಸುಂಭಾಂಬರರುಟಿಯುಂ ಕೊಬ್ಬ 
ಪದ್ಮಉಗುಧರಣಕಿರಣಂಗಳಅ ಹಂಕ್ರಮಿಸಿದಂತೆ ಒಳಕೊಂಡ 6ಂಏವಿಂ ದಿವವಳಯಂ 
ಪೋಲ್ತಿರರು (ಅದ ೧೨-- 0) : ಹಿದುವರ್ಷಬಂದುಗಳ್‌ ಸಂಕ್ರಮಿಸಲೆ ದನತರು 
ವಿಳಾಯದೊಳ್‌ ನದಮುಳಳೌಭಿದುಖಾಂತ ಖುರಲಿಡಾತಂ ಧ್ರಮರಾಳಿಗೆ 
ಮಾಮಳಾಬಿಮಿತಮುಯ್ತೆತ್ರೇ (ಆಪಿ. ೧-೪). ೩. ತಲ್ಲೀನನಾಗು ; ಮಗ್ನನಾಗು: 
ತಲ್ಲಣೆಗೆ ಹೇಳ್ತಿ ಕಟ್ಟದ ಪಾಂಗಿಸಂತಲ್ಲದೆಲ್ಲಿಯುಂ ವಿದೃತ್ಸಧಾವಲಯ ಮಚ್ಚಿ 
ಕೈಯಲ್ಲಿರಿಸಿದಾಮಳಕದಂತೊರೆಮೇ ಉದ್ಯದಲ್ಲಿ ಸಂಕ್ರಮಿದರ್ಗ (ಕರು ೧-೩೨ 
೪, ಕೊಡಿಸು ; ಸೇರಿಸು ; ಅಳವಡಿಸು : ಕುಂತಿಯ ದಿದೃಗರ್ಧೋದರಮೆಯ 
ಶುಕ್ತಿಪುಟೋದರದೊಳ್‌ ತನ್ನ ದಿದ್ಮಾಂಶಮೆಂಬ ಮುಳ್ತಾಥಲೋದ]ಐಂದುದುಂದ್ರಂ 
ಸಂಕ್ರಮಿಸಿ ನಿವಾಸಕ್ಕೆ ಪೋದಂ (ಅಂಬಾ. ೧೧೬೯ ೮). ನೆಮಿದಂ ಶಿವರರಿಗೆ 
ಛತ್ರಿಯ ಕೂಡಿ ಸಂತ್ರೆಮಿಸಿದಂ ತನ್ನ ಬಲಮಂ (ಈ ೬-೯). ೫. ಬದಲಾಯಿಸು; 
ವೃತ್ಕಾಸವಾಗು :ಯೋಗದಿಂಯೋಗಾಂತಶಯುಂ ದೃಂಜಪದಿಂ ದೃಂಜನಾಂತರಮುಂ 
ಸಂಕ್ರಮಿಸುದುದು (ಅಚಲ 9-39 ಐ) ; ಧ್ರಮಿತಮವಷ್ಟಾದಂಗೆ ಧಣಿದಪ್ಟದ ವಾಲಗಗ್‌ಂತು 
ತಿಕ್ರವರ್ಗಮೆ ಮೆರುರಂಗಳಾಗಿ ಮುಧುಶಂಗಳೆ ಶಿಕ್ತರೆಸಂಗಳಾಗಿ ಸಂಕ್ರಮಿಸುಗುಮುತೆ 
ಕಿಲಿತುಚಂ ಪುದಿದರ್ದ ಉದೃಷ್ಟಿಗಾತ್ಮತತ್ವಮೆ ದಷತತ್ವದಾಗಿ ದೃಷಸಿಕ್ವರು 
ತತ್ವಮೇಯಾಗಿ ಶೋಂಜುಗುಂ (ಸರವ ೧೧-೧೬), ೬. ಉಂಟಾಗು ; ಘಟಸು ; 
ಲಭಿಸು ; ನಿಚಾಂಗಸಂಧಿಬಂಧಮಮಿತಂನಿಮಿರ್ಚಲಣದಾಅದ ನರ್ಜಿಸುತಿರ್ದುದ್ಲಿ 
ಸಂಕ್ರಮಿಸಿದ ಮಾಗೆಯೊಂದು ಶುಓಮೋತ್ಕಟ ಸುಬದಿಂ ದ್ಯಗಾಧಿವಂ (ಅನಿಮಾ. 
೩-೧4) 1 ಕದುಲಬದನೆಯ ಖೂಳತವದಲಿ ತಂದ ಯಟ್ವವದೆಸಕ ದುಖಳಿಸದ ದಾಲತನ 
ವೈದ್ಧತ್ತ ಹೊದ್ದದ ಸೋಲ ಲಯ ಸಂತ್ರಮಿಖದಭನದಶೂಲಿ ಸಮುಂಳವಾಲಿ ಖಳ 
ದತಮೌಳಿಯಿದವೆಂದ 1೩ಹರಾ. ೬-೨೦-ಜಾ). 2. ಹೆಚ್ಚಾಗು ; ಅತಿಶಯಿಸು : 
ಹಂತ್ರಮಿತೌಟೋಟದನುರದ ಕೊಲೆಗೆ ತಂದನು ಮನದಮಾಲತುತ (ಟೂ. 
೨-೨-೪೩). ಆ. ವ್ಮಾಪ್ಟಬಾಗು ; ಹಬ್ಬು ; ಹರಡು : ಅಲ್ಲಿ ಸಂಕ್ರಮಿಸ ಮೊರ್‌ದ 
ಕುವಮಿಣದೆ ಕರ್ಣದತ್ತೆಳಸಿ ಬಿನಂಗುತಿರ್ಪ ನೆದದಿಂ ಸ್ಮರೆಮಂತ್ರದನೋದುದೂತೆ 
ಕಣ್ನೊಲದಳಸಂಳುಳಂ ಬೆನೆಯಿಸಿತ್ತ ಸಿರ್ತೋತ್ಸಳಕರ್ಣಪುಂರದುರಿ (ಇದೂಪಾ. ಆ). 
[ಸಂಕ್ರಮಣ * -ಇಹ್ಯು] 

ಸಂಕ್ರಾಂತಿ (ನಾ). ೧. ೫ ಸಂಕ್ರಮಣ ೩ : ದೇ೬ಗಣದ ಗೋಪಪಂದಿಪಂಡಿತರ್ದದರ್ಗ್ಗ 
೧೦೯೫ಾಬೆಯ ಶ್ರೀಮುಖಸಂದತ್ನರದ ಬೌಸ್ಮನುದ್ಧ ೧೩ ಆದಿಲಾರ ಸಂಕ್ರಾಂತಿಯಂದು 
೬... ಶಾಚೆದ ಹನ್ಫಮುಮಂ ಬೆಳ್ನೊಳ ಪಂಬ್ಗೆರಡುದುಂ ಧಾರಾಪೂರ್ದಕಂ ಮಾಡಿ ಬಿಟ್ಟ 
ದತ್ತಿ (ಏತ ಹಯ ಕಾಲರ. ೪) ) ಇಪ್ಪಷ್ಟುವಾಲ್ಕು ತಿಥಿಯಿಂದ ದೆಗ್ಗಳ ಗ್ರಹಣ 
ಹಂಕ್ರಾಂತಿಯಂದ ವೆಗ್ಗಳ . . . ಕೂಡುಲಹಂಗದುದೇದಾ ನಿಮ್ಮ ಮಾಣದೆ ಬೆಸೆದವಂಗೆ 
4ಟಖಿತ. ೪) ; ಓಂದು ರಾಶಿಯಿಂದ ದುತ್ತೊಂದಕ್ಕೆ ಅದರು ಹೋಗುವುದೇ 
ಹಡ್ರಾಂತಿಯಂದುಸಿಕೊಳ್ಳುತ್ತದೆ (ಮುದಾ ೬-೬೯). ೨. ಸ ಸಂಕ್ರಮಣ ೪: ಮುಂದಣ 
ಸೂಕ್ಯಾಂತಿಗೆ ಅದು ನಡೆಯಬೇಕೆಂದು ಇಬ್ಬರೂ ಪೇರಿ ವಿರ್ಧರಿಸಿದರು. (ಬಂತ ೬). 
೩. 3 ಸಂಕ್ರಮಣ ೬. : ಶಿಹುದಿರಲೇಯ್‌ ತಿರೆಗೆ ಬಾವರಿಯದೇನೆರ್ದೆಯ 
ದರಿದರ್ತುವೆಯಿ ಬ್ಯ್ಮಾಸಂಳ್ರಾಂತಿಯೂ (ರ್ಶಿಕಾರಾ ಗಾಂ). 

ಸುಪ್ರಾಂಹಿಧಪಳ ವ ಒಲದು ಬಿರುದು ; ೪ ಕದಂಬರ ಎರಡನೇ 

ಜಯಕೇಶಿಯ ಬರುದು : ಲೋಕ್ಗೆಳಳಬ್ಬದ್ರುವು ಸಂತ್ರಾಿಧದಳಂ ಮೂರ್ತಿ 
ವಾದಾಯಳಿಳು (ಎಇಇ ೫22. a ; (122), /. ॥೫0,) 


ಆಯ ಸಂಕ್ರಮಿತಲಗ್ನದಲರಸಮದದಿಕ್ರದುಮುಡುಸ್ಕಂಧಾದಲಂಬನವಾದನೊಲವಿನಲಿ | ಆ| ಸಂಕ್ರಾಂತಿಪುರುಪ (ನಾ). ೧. ಮಕರಸಂಕ್ರಮಣದ ಅಧಿದೇವತೆ : ಸಂಕ್ರಾಚ 


mmc. la) 


ಪುದುಷನು ಮ್ಹಾದುದಿಕ್ಕಿದ ಕಡೆಗೆ ಪ್ರಯುಣಮುಡಿರುವುದರಿಂದ ಪ್ಹುಮದಿಕ್ಕಿರ ದೇಶದ. 


ಸಂಕ್ರಾಂತಿದೃತ್ತ 


ಜವಗ ತೊಂದರೆ ಹುಬ್ಬ (ಊಂ) ೨. (ಅಲಂ) ಎಲ್ಲವೂ ಬದಲಾಗಬೇಕೆಂಬ 
ಪಕ್ಷ ಹಿಡಿದು ಪ್ರಗತಿಮೂರ್ಗವನ್ನು ಸಾಧಿಸುವ ಪುರುಷ. - ಮನುಷ್ಯ; 
ಕ್ರಾಂತಿಕಾರ : ಆಗ್ಟ್ರೋನ್‌ . . , ಈಡ ದ್ರಾಚೀನೆಯುಗ ಮತ್ತು ದುದ್ಮಯುಗದ 
ಸಂಕ್ರಾಂತಿಪುದುಷನಾಗಿದ್ದಾವೆ (ಊತಜ. ಓ ಆಇ) ; ಇದನ್ನು ಸಾಧಿಸಿದಾಗ ರಾಷ್ಟದ 
ಜೀದನದಲ್ಲಿ ಪರ್ಮಣೆಕಾಲ ಬಂದೀತು. ಧಾರಶೀಯೆದು ಸಂತ್ರಾಂತಿಪ್ರಡುಪರಾದಾರು. 
(mam (sa) 

ಸೆಂ್ರಾಂತಿದೃತ್ತ (ನಾ). [ಭೂಗೋಳ] ಭೂಮಧ್ಮರೇಖೆಯ ಉತ್ತರಕ್ಕೆ ಅಥವಾ 
ಅಧವಾ ಗೋಳದ ಮೇಲೆ ಎಳೆದಿರುವ ಗೆರೆ : ಸೂರ್ಯದಮಂಡಲವು ಯುದ 
ಸ್ಮಳಗಳ ಮೇಲೆ ಹುಟ್ಟಿ ಸಂಚರಿಸಿ ಮುಳುಗುದಂತೆ ಶೋರುತ್ತೊ ಆ ನ್ಮಳಗಳನ್ನು 
ತೋರಿಸುವುದಕ್ಕಾಗಿ ಧೂಗೋಳದ ಸುತ್ತಲೂ ಒರೆಯಲ್ಪಟ್ಟಂತೆ ಛಾವಿಸಲ್ಪಟ್ಟಿದುವ 
ಲೇಬೆಗಳಿಗೆ *'ಸಂಕ್ರಾಂತಿವೃತ್ತಗಳು'' ಎಂದು ಹೆಸರು (ರೂ. ೪). ನಂ.) 

ಸಂಕ್ರಾಂತಿಹಬ್ಬ (ನಾ). (ಸಂಪ್ರದಾಯದ ಪ್ರಕಾರ) ಸೂರ್ಯನು ಮಕರರಾಶಿ 
ಯನ್ನು ಪ್ರವೇಶಿಸುವ ದಿನ ಹಿಂದುಗಳು ಆಚರಿಸುವ ಹಬ್ಬ : ಪೊಂಗಲ್‌ಹಬ್ಬ; 
ಮಠರಸಂಕ್ರಮಣ : ಸೂಕ್ರಾಂತಿಪಬ್ಬದಲ್ಲೂ ಗೊಂದುಗಳ ಪೂಜೆ ನಡೆಯುತ್ತಿತ್ತು 
cays «0. Wop 4. ಹಬ್ಬ (ಆ ಐರ್ಟ್‌)) 

ಸಂಕ್ರಾದು (ನಾ). ೧. ದುರ್ಗಮವಾದ ಮಾರ್ಗ, -- ಹಾದಿ. ೨. ಕ್ಲಿಚ್ಟಕರವಾದ 
ಪ್ರಗತಿ. ಒ. ಸೇತುವ ; ಸಂರ. ಸಂ 

ಸಂಕ್ಲಿಷ್ಟ (ನಾ). ಕಪ್ಪಕ್ಕೆ ಈಡಾದವನು ; ತೊಂದರೆಗೆ ಸಿಲುಕಿದವನು : 
ಪುರ್ಮಜನ್ಮಧಾವಿತ ತೀವ್ರಸಂಕ್ಲೇಶ ವರಿಣಾಮೋದಾರ್ಜತಾತುಭಕರ್ಮೋದಯದಿಂ 
ಸಂತತಂ ಕ್ಲಿಷ್ಛರವ್ಪುದವ್‌ಲ ನಂಕ್ಚಿಷ್ಟರ್‌ (ಉಪ್ರ ೧೨೬), (ನಂ) 

ಸಂಕ್ಸಿಪ್ಟಾಶುರೋದೀರಿತ (ನಾ). [ಚೈನ] ಐದು ಬಗೆಯ ದುಟುಗಳಲ್ಲಿ 
ಒಂದು ; ರಾಕ್ಷಸರಿಂದ ಉಂಟಾಗುವ ದುಃಖಿ : ಕಾರೀರಂ ಮಾನ ಶ್ಟೇತ್ರಜಂ 
ಐರಸ್ಫರೋದೀರಿತಂ ಸಂತ್ಲಿಪ್ಟಾಸುರೋದೀರಿತಂಗಳಂಬ ಪಂಚಿಪ್ರಕಾರದುಟುಂಗಳದಬೇಕ 
ಪ್ರತಾರದಿವಮುಭವಿಸುತ್ತಂ (ಉಮಾ ೧-೪೬೮ P'ದನುಡೋದೀಲಿತ" ಎಂಬುದಕ್ಕೆ 
ಬದಲಾಗಿ ಇಲ್ಲಿ ಈ ಶಬ್ದವನ್ನು ಬಳಸಲಾಗಿದೆ. (ಜಂ) 

ಸಂಕ್ಲೇಶ (ನಾ). ದುಃಖ ; ಸಂಕಟ : ಯತಿಪತಿಗಳಧ್ಮಯದಂ ವಿನಗುಪ್ಪದುವ್ಪುದಚ್‌ 
ವಧ್ಮಯದಾಂತರಾಯಮುಂ ಮಾಡಲೆಂದವನರೋದುವಾದಾಸದೂಳ್‌ ಪಂಕ್ಲೇತಮಾಗ 
ಸಾರದೇಯ ಪೂತಿ ಕಳೇದರಮವಿಕ್ಕಿದೊಡೆ (ಅಲಲ ೬-೩5 ದು ; ಅಶಾವರಸುರರಾಜಾ 
ದೇಶಂ ವವಿಕಲ್ಪಯಂದೆನುತ್ತಿರ್ವಟತಕ್ಲೇಕಮಿದದಲ್‌ಲದೀ ಸಂಕ್ಟೇಶಂ ಕರದೊಳ್ಳಿತಿ 
ಮರನಾಲ ಕೆಯ್ಕೊಂಡಂ (ಉತತ್ರ ೩೬೪), ಪಾಪದಾಗುವುದಂ ತ್ನ್ಮಾಂದಲೇ ಸಂಕ್ಲೇಶ 
ದಾಗುದುದೂ ತನ್ನಿಂದಲೇ (0. ೧೯೯) [ನಂ] 

ಸಂಶ್ಲೇಶಂಬಡು (ಕ್ರಿ). ತೊ೦ದರೆ ಪಡು ; ಕಷ್ಟಪಡು : ಊರಲ್ಲ ಕೇಲಿಲುಲ್ದೆಲ್ಲಿ 
'ಡಾಗೆವುಗುದಮಂತು ಕೆಮ್ಮು ನೇಕೆಮ್ಮಲ ತಾಂಗಿದರಂದೂಡೆ ಪಲಿದೊಂದು ಪೂಬಲುಂಟು 
ನೀಮುಂ ಸಂಕ್ಲೇಶಂಬಡಲರಿಂದಿನ ದಿದಸಮಿರ್ಕಿಂದೂಡೆ (ಬಣ್ಣುರಾ ೧೧-೧). 

ಟಯಂಕ್ಲೇಶ 4 ದಡು) 

ಸಂಕ್ಲೇಶಕರ (ನಾ). ಕಷ್ಟವನ್ನುಂಟುಮಾಡುವಂತಹುದು; ಕ್ಲೇಶಯುಕ್ತ 
ವಾದುದು : ದೇಶಂ ದನಠಾಷ್ಟಾದಿ ವಿದೇಕಾಂತಂ ತದ್ಧಿಕುದ್ಧದಚಿನೂ ಮಿಗೆ 
ಸಂಕ್ಷೇತ4ರಂ ಕೃತಿಕರ್ತ್ಯಗೆ . . . ದೇಶವಿರುದ್ಧಂ (ಬಾ. ೧h [ನಂ.1 

ಸಂಕ್ಸಿಪ್ತ (ಗು). ೧. ರಾಶಿಯಾದ ; ಗುಂಪಾದ. ೨. ಸುಗ್ರಹಗೊಳಿಸಿದ ; 
ಅಡಕಗೊಳಿಸಿದ : ಈ ಮುಂದೆ ಕೊಡುವ ರೇವಾಚಿತ್ರದಲ್ಲಿ ಉಪಯೋಗವಾಗಿರುವ 
ತಂಕ್ಚಿದ್ದದದಗಳ ಪೂರ್ಣ ರುವ ಇಂತಿದೆ (ಲಾವ ೩ ೬4೮). (ನಾ). ೩. ಸಂಗ್ರಹ 
ಮಾಡಿದುದು ;ಅಡಕಗೊಳಿಸಿದುದು : ಈ ದದದ ವಿವರಣೆ ಮುತ್ತೆ ಬರಲಿರುವುದರಿಂದ 
ಇಲ್ಲಿ ಸುತ್ಲಿಲ್ದದಾಗಿ ನಿರೂಪಿಸಿದೆ ಉಎಂ. ೩೪). ಇ, ಚಿಕ್ಕದಾದುದು ;ಕುಗ್ಗಿದುದು ; 


೮೨೦೨ 


ಸಂಖೆ, 


ಸಂಕ್ಚ್ಸುಬ್ಧ (ಗು). ೧ ಕ್ಟೋಭೆಗೊಂಡ ; ಅಲ್ಲೋಲಕಲ್ಲೋಲವಾದ. (ನಾ). 
೨. ಕ್ಟೋಭೆಗೊಂಡುದು ; ಗಲಭೆಯಿಂದ ಕೂಡಿದುದು : ಇಂಡಿಯದ ಹೊರಗೆ 
ಉಾಷ್ಟಾಮ್ಮೋದ್ಕ ಐರಿಸ್ಥಿತಿ ಸಂಕ್ಣುಬ್ಧವಾಗಿ ಭೀತಿಬವಕವಾಗಿತ್ತು (ಉಕ ೧ಾ), ನಂ.) 
ಸಂಕ್ಣುಧಿತ (ಗು). ೧. ಒಟ್ಟಿಗೆ ಸೇರಿಸಿ ಮೇಲಕ್ಕೆಸೆದ, -- ಚಿಮ್ಮಿದ. 
*| ೨. ಜೋರಾಗಿ ಅಲ್ಲಾಡಿಸಿದ, - ಕಲಕಿದ. ೩. ಒಟ್ಟಾಗಿ ಹಾರುತ್ತಿರುವ : 
ಅಲೆಗಳ್‌ ಬ್ರರ್ವಿನ ಗಂಟು ಸಂಸ್ಬುಧಿತವಕ್ನಿತ್ರೇಳೆಯೇ ಡಾಬು ಮೇಣ್‌ ಬಲದದ್ರೋಡ 
ವಿಚಾಲಿತಾತ್ಮದಸರಂದೋಲಿರ್‌ ಫೇನಾಳಿಯಂ ಬಿಳೆಯುತ್ತುಂ (ದೃಷ್ಠಾಳೋ. ೬೩). ಹಂ) 
ಸಂಕ್ಷೇಪ (ನಾ). ೧. ಒಟ್ಟಿಗೆ ಸೇರಿಸಿ ಎಸೆಯುವುದು. ೨. ಅಡಕಗೊಳಿಸುವುದು ; 
ಕಡಮೆ ಮಾಡುವುದು ; ಸಂಗ್ರಹಿಸುವುದು : ಸಂಕ್ಲೀದದಿಂ ಸನ್ಮಾರ್ಗಸೃರೂದಣ 
ವಿರೂಪಣಂಗಯ್ದಾ (ಅಮಾ ೫-೪ ೮) ; ರಾತ್ರಿ ಪಡದ ಭಟವೆಗಳೆಲ್ಲದನ್ನು ಸಂಕ್ಲೇವದಾಗಿ 
ತಿಳಓದೆ (ಬಾ ೧೯ ೩. ಸಂಕ್ಟಿಪ್ರಗೊಳಿಸಿದುದು ; ಅಡಕಗೊಳಿಸಿದುದು ; 

॥ "ಬಿಮುಖ ಸಮುಹಾರು, 


ದ್ರೂತಗಣಸ್ಮಾನದ ದರ್ಯಾಯಶಬ್ದ೦ಗಳ್‌ (ತ್ರಿ ೧೬). 

ಸಂಕ್ನೇಪಣ (ನಾ). ಸಂಕ್ಸಿಪ್ಪಗೊಳಿಸುವುದು ; ಅಡಕಗೊಳಸುವುದು : 
**ಸಂಕ್ನೇವೇಜು, ಸರುಸನಂ - ೨ ದೊಡ್ಡದಾಗಿದುದುದನ್ನು ಚಿಕ್ಕದಾಗಿ ಮಾಡುವಿಕೆ, 
ಸಂಗ್ರಹಿಸುವಿ4"' (೩ಲ್ಮಾಟಿ. ಆ) ; ಉಳಿದವು ಯಧಾನುಖಾರ ಸಂಕ್ಟೀವಣ ವಿಸ್ತರಣ 
ಪರಿದರ್ತಸಗಳನ್ನು ಎತ್ತಿದೆ (ಬಸರ. ಇ ಇದಕೆ), (ನಂ) 

ಸಂಕೀಪರುಟ (ನಾ). (ಹೈನ| ಹತ್ತು ಪ್ರಕಾರದ ದರ್ಶನಾರ್ಯರಲ್ಲಿ ಒಂದು 
ಪ್ರಕಾರಕ್ಕೆ ಸೇರಿದವನು ; ಜೀದಾದಿ ಪದಾರ್ಥಗಳ ಸಂಕ್ನೇಪಕಥನಮಾತ್ರ 
ದಿಂದಲೇ ಸಮ್ಮಗ್ರರ್ಶನದ ಪ್ರಾಪ್ತಿಯನ್ನು ಹೊಂದುವವನು : ಬೀದಾದಿ 

| ಪದಾರ್ಥ ಸಮಾನ ಸಂಬೋಧಸ ಬಿಮುದ್ಯೂತರುರ್ಟೀ ಸಂಕ್ಲೇಪರುಚಗಳಿಂಬರ್‌ 
(8 ೧೩), 'ಮಾರ್ಗರುಚಿ' ಪರಾ. ಜ೩॥ 

ಸಂಕ್ಟೇಹಿಸು (ಕ್ರಿ). ಸಂಕ್ಸ್ಟಿಪ್ಟಗೊಳಿಸು ; ಸಂಗ್ರಹಿಸು ; ಅಡಕಗೊಳಿಸು : 
ಪ್ರಧಮುುಭತ್ತಿಯುಲ್ಲದೆನ್ನಲು ಕಡುವ ಕಾರಣಗಳನ್ನು ಕಳೆಗಿದಂತೆ ಸಂಕ್ಲೇಪಿಸಿಬಹುದು 
(ರೂರ. ೫೨). [ಸಂಕ್ಟೇದಣ 4 ಇಯು) 

ಸೆಂಕ್ಲೋಧ (ನಾ). ೧. ಅಲ್ಲೋಲಕಲ್ಲೋಲ ; ಕ್ಟೋಭೆ : ಈ ಕಾಳೆಗ ಚತುರ್ದಶ 
ಧುವರಜಮೆಸಂಕ್ಲೋಭವಾಯ್ದೆಂದ (ಜವ್ಮಾ ೩೨-೧೨). ೨. ಕ೦ಪಿಸುವುದು ;ನಡುಗು 
ವುದು. ೩. ಮನಸ್ಸಿನ ಉದ್ವೇಗ ; ಚಿತ್ತವಿಕಾರ. ನಂ) 

ಸಂಕ್ಟ್ಕೋಭತ (ಗು). ೧. ಕಲಕಿದ ; ಕದಡಿದ ; ಆಲ್ಲೋಲಕಲ್ಲೋಲವಾದ : 
ಪೂರ್ಣಪಾತ್ರಹರಣ ದಿಲುರ್ಮದುನಮಖನಿಧೂನಣಮುಂ ಸಂಕ್ಫೋಧತನಗಲಮುದುಮಿ 
ಮಹಾಸಂದ್ರಮಂ ವಿಲ್ಯಂಧಸುವುದುಂ (ಉರವ, ೪೧). (ನಾ). ೨. ಆಲ್ಲೋಲ 
ಕಲ್ಲೋಲವಾದುದು ; ಗಲಿಬಿಲಿ : ಪತ್ರಿ ಪ್ರದುದಧಲಕಮನತ್ಕುಗ್ರಗ್ರಾಮನಪ 
ಸಂಕ್ಟೋಧಿತದೊಳ್‌ ಮತ್ತೀ ರತ್ನಾಕರದೂಳ್‌ ಬ್ರತ್ರಿಕೆಯೆಜೆ ಬಬ್ಬಳಿಂತು ದಾಲ್ಬುದೆ 
ಚೋದ್ಮಂ (೪೦ರ ೨-೬೬). ಸ) 

| ಪೇಕ್ಲೋಭಸು (ಕ್ರಿ). ಕದಡಿದಂತಾಗು ; ಹಾಳಾಗು : ನೋಡುತಿ6ೆ. ಒಂಗಿತಾ 

ಮುಖಸೌದ್ಮುತಾಮುದ್ರೆ? ಸಂಕ್ಟೋಧಿಸಿತು ವಿದ್ರೆ? (ಪ್ರೀರಾರಾ. 34೬-೨೬೪). 
ಕಿರಂಕ್ಟೋಧ 4 -ಇಬ್ಬ 
ಸಂಕ್ಷೋಭೆ (ನಾ). ೫ ಸಂಕ್ಲೋಭ ೧ : ಪ್ರೇದಲೀಜಗಳಿಕುದು ವೈರರೀಬಗಳದೊಲೆ 
ಸೌಮ್ಮಮುಂ ಸಂಕ್ಲೋಟೆಯಂತೆ ಪ್ರಕೃಶಿಯಲಿ (ಯಲ ೫೫), ನಂ. ಸಂಕ್ಲೋವ) 


ಹಸುಸುಕುಲು ದದಸದೆಸಡೆ ಕೇಶಾಲ್ರೂ! ಸಂಕಿವ್ರರ್ಮುಬದ ಗುಜ್ಜುದುಂ ವಿರುದದ | ಅ| ಸಂಖೆ "ಸಂಕ್ಲೆ' ನೋ. 


ಸಮುದ್ಧೂತಂ ವೂತಂ ಮೃಗಾಪೃಯಸಿಂಧುರಂ (ಬಂ ೨-೪೯). [ಹಂ] 


ಸಂಖೈ 'ಸಂಕೈ' ನೋ. 


ಸಂಖ್ಯ ೮೨೦೩ ಪಂಗ್ಮ 


ಸಂಖ್ಯ (ನಾ). ಯುದ್ದ ;ಕದನ : "ಗ್ರಾಮ ಸಮಿತ ಸಮಿತ್‌, ಸಮರಂ, ಸಂಖ್ಯಂ | | ಶಂಖ್ಯಾದಷ್ಟು (ನಾ). ಸಂಖೈಗಳಿಂದ ನರ್ದಶಿಸಲ್ಪಡುವ ವಸ್ತು : ನಯ್ಮಾದನ್ಟು 
ಎ ವಿಗ್ರಹ - ಈ ೩೫ ಕಾಳ್ಗೆಗೂ" (ಪರಾ ಟ್‌ ೨೯೯). |ಓಂ. ಪಂಟ್ಕಾ | ವಿಜೊಳಂ ಸಂಖ್ಯೆಯಂಇಂ ಭಾದದೆಂಳಂ ನಲುದೇಕವದಿದಂ ಬಹುದ ಚವಮಂ ಪೇಬ್ಯುದೆ: 


ಸಯ್ಯಕ (ನಾ). ಎಣಿಸುವಿಕೆ ; ಲಕ್ಕಹಾಕುವಿಕ ; ನಿರ್ದಿಷ್ಟಅಂಕೆಯನ್ನು | (ಅದಾದ ೧೬ ಧಿ), (ಹಡ) 
ಕಂಡುಹಿಡಿಯುವುದು. 150/1 | ಸಂಖ್ಯಾದಾಚಿಕ (ನಾ). [ಬ್ಮಾಕ) ಸಂಖ್ಯೆಯನ್ನು ತಿಳಿಸುವ ಹದ : ನಾವು ಎಣಿ4 
ಸಂಖ್ಯಾತ (ನಾ). ೧ ಎಣಿಕೆ ಮಾಡಿದುದು : ಎಣುದುದು. ೨. ಎಣಿಸಲು | | ಮಾಡುವಾಗ ಒಂದು. ಎಂಡು . . . ಮೊದಲಾದ ನಾದುವಿದಗಳಿನ್ನು ಉಪ 
ಸಾಧ್ಮವಾಗುವಂಥದು ; ಎಣಿಕೆಗೆ ಸಿಗಿದಂಧದು : ಸೌಧರ್ಮಣದ್ರನ ಬುಖ | ಯೋಗಿಸುತ್ತೇವೆ. ಸಂಖ್ಯೆ ಮುಡಿದ ವಸ್ತುಗಳನ್ನು ಇವು ತಿಳಿಸವುದುಂದ ಇದಕ್ಕೆ 
ದಿಮುವೂ ನಡುವಾಗೆ ನಂಖ್ಕಾತಾಸಂಯ್ಯ್ಯಾತಿಯೋಬವಿಸ್ತೀರ್ಣರಗಳ್‌ (ಬಲ , ಸಂಖ್ಯಾದಾಚ4ಗಳೇಂಬ ಹಸರ, ಬಂದಿದೆ (ಮಡ್ಡಿದು ೪. |ಸ| 
೫೬೦ ಚ); ಸಂಖ್ಯಾತ ತಿರ್ಬುಗಾಲಿಯುಸಂಖ್ಕಾತಂ ದೇವದೇವಿಯರ ಕೋಪ್ಕದೊಳೆಲ್ಲಂ | ಸಂಖ್ಯಾದಾಚಿ (ನಾ). ೫ ಸಂಖ್ಮಾಬಾಚಕ : ಎಲು ಆ ಸಂಪ್ಮಾದಾಲ 
ಖ್ಯಾತಂ (ಅಸಿ ೧೪-೬೨. ಓ, ಸ೦ಖ್ಯೆ : ಅಂಕೆ : “'ಗಣಿತಂ ಸಂಖ್ಮಾತಂ ಬಹುಗಣ | (ರುದ ಹು. ೧). 180 ಸಂಖ್ಯಾದಾಟರ್‌। 


ಶಬ್ದಂ ಧೇದದಲ್ಲಿ ಸಂಖ್ಯಯದಕ್ಕುಂ'" (ಲಬೃಟೀ. ೯೦೬-೩೪೬ ೪. [ಜೈನ] | ಬ] ಸಂಖ್ಯಾಶಾಸ್ತ್ರ (ನಾ). ಅಂಕಿ, ಅಂಶಗಳನ್ನು ಸಂಗ್ರಹಿಸಿ, ಎಂಗಡಿಸಿ, 
ಕಾಲಪ್ರಮಾಣದೇದಗಳಲ್ಲಿ ಓಂದು : ಸದು ಸಮೂಜಯಸಂಟ್ಕಾತ | ಉಪಯೋಗಿಸುವ ಶಾಸ್ತ್ರ ; ಸಂಮ್ಮಾವರಿಶೀಲನಶಾಸ್ತ್ರ : ಅಂಕಿಅಂಶಗಳನ್ನು 
ಮೂದೂಡಾದಳಿಯನಿಕ್ಕುವೂದಳಿ ಂಖ್ಯಾತಮವ್ರ್ವಟಾದೊಡ್ಟಾಸಮೆವತ್ಕುಂ | ತೇಲಿಸಿ ಆವುಗಳನ್ನು ವರ್ಗೀಕರಿಸಿ . , . ಕೂಲಂಕಪವಾಗಿ ಪರಿಶೀಲನೆ ಮುಡುದ 
ಸ್ಫೋಕಮಕ್ಕುರ್ಮೇಬು ಚ್ಛ್ಯಾಖಂ ಅಂ. ೧ ೪). ೫ ದ್ರಷ್ಠಪ್ರಮಾಣಭೇದಗಳಲ್ಲಿ ಶಾಸ್ತ್ರಕ್ಕೆ ಅಂಕಿಅಂಶಗಳ ಶಾಸ್ತ್ರ ಏಂದು ಹೆಸರು ಇದನ್ನು ಬಂಖ್ಕಾಶಾಸ್ತ್ರ ಎಂಬು 


ಒಂದು : ದೃಷ್ಮದ್ರಮುಣದಲ್ಲಿ ಸಂಸ್ಕಾತೆ ಆಸುಖ್ಯಾತ. ಅದಂತಂಗಳಂದು ದೂರು | | ಹರಿನಿಂದ ಕರೆಯುಬ್ಬದು ಹೆಚ್ಚು ರೂಢಿ (ತೂ ಬ 9). (ಇಡ) 

ಭೇಜಗಳಿದೆ. ಯುವುದರೆ ಸಯಸ್ಕಿಯು ಪಂಚೇಂದ್ರಿಯಗಳಿಗೆ ಗಮ್ಮದಾಗಿದುವುದೋ | | ಸಂಖ್ಯೆ (ನಾ). ೧ ಎಣಿಸುವುದು; ಲೆಕ್ಕ ಮಾಡುವುದು ; ಗಣನೆ. ೨. ಅಂಕೆ ; 

ಆದು ಸಂಸ್ಯಾತವಾಗಿದೆ (ಜೈಲಡ ೬೪). ಸ ಅಂಕಿ : “ಗತಂ ಸಂಖ್ಯಾತಂ ಬಹುಗಣತಲ್ಲಂ ಭೇದದಲ್ಲಿ ಸಂಖ್ಯೆಯದನ್ಬಂ'' 
ಸಂಖ್ಯಾತೀತ (ಗು). ೧. ಎಣಿಸಲಾಗದ ; ಅಸಂಖ್ಯಾತವಾದ ; ಅಲ್ಲಿ ಮೊದಲ್ಗೊಂಡು (ಪಾಟ. ೧೦೩-೬೩೪) ; ಪಮಗೊಳಿಂ ಸಂಖ್ಮೆಯೊಳಂ ದತ್ವದಕ್ಕುಂ (ಕರರ ೯೪ ವಸ್ತಿ). 

ಸ್ಮಳಯುತ್ರೆಗೆ ಪೋಗಿ ಸಂಖ್ಯಾತೀತ ಸಾಲಧನದುಂ ಬಡೆದು ಬರ್ವೆಡೆಯೊಳ್‌ ೩. ಲೆಕ್ಕ : “'ಸಂಖ್ಯೆಯಲೆ ಲೆಕ್ಕದುಳ್ಕು'" (ಯಾರಾ ೧೮೯೧೦). ೪. ಒಟ್ಟು ಆರಕಿ ; 

(ಶಾಟು ೯.60 ಪ) : ಆಯ ಕಕ್ಕೆ ನಿಮ್ಮ ದಳದೂಳು ಗುಡುತಮುಜ ಕೃತವರ್ಮ... ಮೊತ್ತ : ಹುಟ್ಟುತ ದ್ರವ್ಮದನಪ್‌ಯದವಂಗೆ ಬತ್ರರ್ಯದಂತ ರುಗಸಾಲರ 


ಬೀದಾಳರು ಕುರೂದಾದಿಗಳು ಸಂ್ಮಾತೀತ ಬಲಮುದ (ಎಲ್ಲಾ ೧೫-೪೬. (ನಾ). |2| ಲಕ್ತಸಂಖೈೆಯ ಓರಣ್ಮದ ತಂದು ಸಂಯೋಷನಡಿಖದಂತೆ (ಟಂ 4.) ; ದುಡಿದುದೌ 
೨. ಎಣಿಕೆಗೆ ಅತೀತವಾದುದು ; ಆಸಂಖ್ಕಾತವಾದುದು : ಅತ್ಮದ್ಭುತಮಪ್ಪ ; ನಿನ್ನ ರಣತಲಿ ಬುಮುರನ ಕೈಲಿ ದಸಮುಖದಲಿ ಧಲ್ಲುಣದ ಬೀಡಿಯಿಲಿ ಜನಂ ವಿಪುಲ 
ದೇವಪಡೆ ಸಂಖ್ಮಾಹೀತವೆಾದುದೋ (ನುಲಿದು ೧3 ೧) . ಭಾದುತದಯದ ಸಂಖಪೈಯಲಿ (ಆತಾಂ. ಇಳಾ). ೫. ಚರ್ಚೆ ; ವಾದ ; ಸಮರ್ಥನೆ : ಸಯ್ಮೆ 
ಅದನೊದಗಿದ ಸೇರೆ ಸಂಖ್ಯಾರ್ತಿತದಂದಗು ಸಂಜಯನು ವೃವಗೆ (ಕಾವ್ಮಾಕ ೧೦೫೨). ಯೆಂದರೆ ಚರ್ಚೆಯಂದೂ ವಿಟಾರಣೆಯೆಂದೂ ಎಕೆಕೆಯೆ೦ದೂ ಅರ್ಥ (ಛಾಯ. ಗೂ), 
(a) i ಹ ಶಕ್ತಿ ; ಅರಿವು: `'ಬ್ರೇಕ್ವಾ . . . ಸಂಖ್ಕಾ, ಸುವಿತ್ರಿಓ ಉಪಲದ್ಧು। - ಈ 
ನಂಖ್ಯಾನ (ನಾ). ೧. ಎಡೆಸುವಿಕೆ ; ಗಣನೆ. ೨. (ಬ್ಮಾಕ] ಸಂಖ್ಮಾವಾಚಿಯಾದ | ೫) ೧೩ ಬುದ್ಧಿ'' (ಇಂಬ ಜಾ). ೭. ಕಾ ಸ೦ಖ್ಮಾಧಾಚಕ : ನಂಖೈಗೆ - ಒಂದು 
ನಾಮಪದ : ನೀನ್‌ ಸಂಖ್ಯೇಯದ ಸಂಸ್ಕಾರದ ದೂೊರೆದತ್ತ ಭಾವದೇಕತೆ ಷಾಲ್ಕು... ಎರದೈದು (ರಜ ೧ ಧೃಬೋ). (ನಂ. ಸಂಖ್ಮಾ| 
ಬಹುತಾಧೀಷೂ ವಿತೇಷಣಂ ಬಹುತಾನತಮೆ ಓಮ ಸಂಖ್ಮೇಯ (ಗು). ೧ ಸಂಖೈೆಗೆ ಸಂಬಂಧಿಸಿದ. ೨. ಎಣಿಸಬಹುದಾದ. 
(ಇರದ ೧೬೯). ೩. [ಛಂದ] ಪಟ್ಟೃತ್ತಯಗಳಲ್ಲಿ ಒಂದು ; ೪ ಅಕ್ಷರ ಛಂದ್ಸಿನ (ನಾ). ೬ ಎಣಿಸಬಹುದಾದುದು : “'ಗಣರ್ನೀಯಂ ಸಂಮ್ಯೇಯಂ" 
ಹಿಂದಿನ ಮುಂದಿನ ಛಂದಸ್ಸುಗಳಲ್ಲಿ ಎಷ್ಟು ಸಮವೃತ್ತಗಳು, ಅರ್ಧಸದು (ಡಾಟ. ೧೦೩-೩೪ ೪, ೫ ಸಂಖ್ಮಾದನ್ತು : ನೀನಲ್‌ ಸಂಖ್ಯೇಯದ ಸಂಖ್ಮಾನದ 
ವೃತ್ತಗಳು ಮತ್ತು ವಿಷಮವೃತ್ತಗಳವ ಎಂಬುದನ್ನು ತಿಳಿಸಲು ಸಹಕಾರಿಯಾದ | ೫) ದೂರವತ್ತ ಧಾದದಣಕೆ ಬಹುತಾಧೀನಂ ವಿಶೇಜಣಂ ಬಹುತಾನತಮೆ ಶೇಷ್ಠ 
ಒಂದು ಕ್ರಮ : ನಂಯ್ಕಾವಮಂ ಫೇಟೈ್‌೦ (ಛಂದೋ. ೬-2೬೨), ಹ] ಮೆಣದುೂಖಮೆಯಕ್ಕುಂ (ಕದ. ೧೬೯) ; ಸಂಖ್ಯೇಯ : ವತ್ತುದೆ£€ - ಪತ್ತುಮೆಗಳ್‌ 
ನಂಖ್ಯಾಪೂರಂ (ನಾ). (ವ್ಮಾರ) (ಪ್ರತ್ಯಮುದಿಂದ) ಸಂಖ್ಯೆಗಳನ್ನು ಪೂರ್ತಿ Won ta) 
ಗೊಳಿಸುವುದು : ಆನಯ ಪ್ರತ್ಯಯಮನಿತಿನಿತುತಂಬ ಲಪತ್ವಮಾಣಪೂರಣದೊಳ್‌ | | ಸಂಖ್ಯೇಯದಾಚಕ (ನಾ). (ದ್ಮಾಕ) ಸಂಖ್ಯಾವಸ್ಸುವಿಗೆ ಸಂಬಂಧಿಹಿದ ವದ : 
ನೆಬ್ಬರೆ ಸಂಖ್ಯಾಪೂರಂದೂಳ್‌ ಯಯವುದು (86ರ ೨0೬). |ಬರ1 `ಖಾತಿದಾಆಕ, `ಸಂಖ್ಮೇಯದಾಟಳೆ, ವಿರೇಯವಾದಕಗಳ ಮೇಲೆ ಬಹುದಟೂಕ್ಕೆ 
ನಂಖ್ಯಾಪ್ರಕೃತಿ (ನಾ). [ವ್ಮಾಕ| ಸಂಖ್ಯಾವಾಚಕವಾಗಿರುವ ಪದದ | ೫ ಪ್ರತಿಯಾಗಿ ವಿಕವಚಪವು ವಕಲ್ಪದಿಂದ ಬರುದುದು (6. ಇಒ). ಸಂ) 
ಮೂಲರೂಪ, - ಪ್ರಕೃತಿಪದ : ನಾದುದ್ರಕೃತಿ ಆಖ್ಕಾತಪ್ರಕೃತಿ (ಧಾತು)ಗಳಿರು | | ಸಂಗ್ಮ (ನಾ). ಗುಂಪು; ಸಮೂಹ : ನಿಘಂಟು -- ಎಗಂಟು ; ಸುಭಿ -- ಸಂಗ 
ದಂತೆಯೇ ಗಯಾವ್ರಕೃತಿ ಸುಖ್ಯಾದ್ರಕೃತಿಗಳಿಿ ಇದ್ದುವೆಂದು ತೋರುತ್ತದೆ. ಆದರೆ ಅದು (ತರದ. ಪಜ ಪ್ರಜೋ) ; ಸಂಘ, ಸಲಗ ; ಮಂಕೆ, ಜಂತೆ (ಕಲ್ಲಾಲು. ೧೪೨ ಅಹಂ). 
ಶೃತಂತ್ರಶಬ್ದಗಳಾಗಿದ್ದುದು ಈಗ ಕಂಡುಬರುವುದಿಲ್ಲ (4೭೦. ೧೫). ಗ) [ಆ ಸಂ. ಪಂಭ। 
ನಂಖ್ಯಾಬಲ (ನಾ).. ಹೆಚ್ಚಿನ ಸಂಖ್ಯೆಯಿಂದ ಸಿಗುವ ಬೆಂಬಲ : ಇಂಥ ಸರ್ಗ್‌ (ನಾ). ೧ ಜೊತೆಗೂಡುವುದು ; ಜೊತೆಗೆ ಸೇರುವುದು. ೨. ಒಡನಾಟ ; 
ಶಾಸ್ತ್ರೀಯ ವಿಚಾರಗಳಲ್ಲಿ ಸಯ್ಮಾಬಲದ ದೇಲೆ ವಿಷಯ ನಿರ್ಧಾರವಾಗುವುದಿಲ್ಲ | ಇ ಸಹವಾಪ ;' ಗೆಳೆತನ : ರಂಡಲಯುಗರುದೇದರನಟ್‌ವರೆ ಶರಣರ ಸಂಗದೇ 
‘aps wh (Xa) ಮೊದಲು (ಬಬರ. ಒಂ) ; ಆಂಗಜಪ ಸಂಗೂಲ್ಹದ ಕಂಗಳಿಗೆ ರುಮಖದೆಂಬಂತೆ ಹಂಗಳಲಿ 
ನಂಖ್ಕಾರಹಿತ (ಗು). ಎಣೆಸಲಾಗದ ; ಅಸಂಖ್ಯಾತವಾದ : ದಡುಣಖಭೆಯೊಳಗತುವು ಶೃರಂದದಿಂದ್ರಜಾತಣಕೆ ತೋರಿದಳ್‌ (ಜಾನ. ಇಟ) ; ಅಬ್ಬರ ಸಂಗ 
ಧುಜಿಗೇತೃರ ಸಮುದ್ರಸದೀಸದಾವಳಿ ಗಿವಿತಡುವು್ರಜದೂದ ಸೂಖ್ಮಾರಹಿತವಬ್ಬುಗಳು ಅಭಿಮುನ ಧಂಗ ಇರ). ೩. ಕೂಡುವಿಕೆ ; ಸಂಭೋಗ : ಸಂಗದಂದಾಯಿತ್ತು ತರು 
‘eee. Ia) ಆ ತಮವಿಂದಾಯಿತ್ತು ಮಅದೆ (ಅಂದಾ ೩೫೯-೧೦೩೯) ; ದೇದ್ಟ್ರೀಯಲ ಸಂಗಕಿಕು 
ನಂಖ್ಶಾರುಚ (ನಾ). ಮತಿ ; ಬುದ್ಧಿ ; ಪ್ರಜ್ಞೆ : "`ಸೂಖ್ಮಾರುಟ ಮತಿ ಪ್ರಡ್ಮೆ ಮೇಧ | 4) ದೃದಲ್ಲಾ ಕಾಯದ ಗುಗವಿಕಾರ ಕಾಣಿರಣ್ಣ (ಒಗ್ಗೇಣ. ೪೦-೧೪೮) ; ಕಂಗಡದೇಡೆಲೆ ಸಖ 
ಸಂದಿತ್ರುಮುಪಲಸ್ವಯೆನೆ ಬುಬ್ಬಿಯಲ್ಲಂ" ವಂ ೬೩ ೨). (ಸ) ನಿವಗದರೊಳು ಸಂದವುಂತೆ ಮುಡುವೆದು (ಲೋಪ. 1-30). ೪. ಹೊಂದಿಕೆ ; 


ಸಂಗಗುಣ 


ಸಾಮರಸ್ಕ : ಬದಿರಬದತ್ತಣಿ ಕುದುರೆ ನಂಹಚೆ ಎಳ ಬಲದಾನ ಜತ್ತು ತಾಗಿದುವವ | 
ರೋಜಾ ಹಿರಿದುಸಂಖೈಯೊಳೇಬಹುತ್ರನಂಗದಂ 8೭೧. ಇ ೧೨೦). ೫೬ ಕೂಡಲ : 
ಸಂಗಮದಲ್ಲಿರುವ ಲಗ ಅಥಟಾ ಶಿಟೆನಿ ಖೆಸಟು : ಸಂಗನ ಕರಣರಿಗೆ ಆಪು 
ಸನಿಯೇದು ಗಳಹಲುಲಹುದೆ ೪ನ ೬ "೨೪: ಪರಿಮಳ ಬಡಿದದೆ ಕರೆಗೆ ಸಂಗಂಗಮತೆ 
ಚತದ ಮೂದಾಸಿಮು ಬುತ್ತಿ ರಂದಸುತೆ (ಬನ ೬-ಗಾ). ೬. (ಅಲಂ) 


ಸದಾಕಾಲ ಹಂಗಸರ ಸಹವಾಸದಲ್ಲಿರುವವನು ; ಹೆಣ್ಣಿಗ : ಅವನೊಬ್ಬ | 
ಶುದ್ಧ ಸಗ್ಗ ಆದನಿಂದ ಯವ ಕೆಲುವೂ ಆಉವುದಿಲ್ಲ (ಒಟ). ೫) 
ನಂಗಗುಣ (ನಾ). ಸಹವಾಸದಿಂದುಂಟಾಗುವ ಗುಣ, --- ಸೃಭಾವ : 


ಹಿಂಗಲಿಕ್ಕೆ ಉಛಯ ಅಂಗವೂ 1.ಅ೦ಾಬ ತೆಐಲೂತೆ (ಲೋಳಿರೂ ಗಾ ೬). 

ಸರಯು "ಸೂಕಡಿ' ನೋ. 

ನಂಗಬುದಳೆ (ಕ್ರಿ). ದುಖಖವನ್ನು ಹೊಂದು ; ಸಂಕಟವಡು : ಅಳಿದರೆಂದರೆ ! 
ಸ್ವಲ್ಪು ಸಂಗಬದಳೆರು ದುರತಿಲಯಾಗ ವಾಂಡವರುಳಿದರೆಂದರೆ ಹರುಖದಂಬಡಿ ) | 
‘smn mv. Wer (ಇ KG) +39) | 

ಸಂಗಟ್ಟ "ಸಂಕಟಿ,' ನೋ. | 

ಸಂಗಟ್ಮ `ಸಾಂಗಡ' ನೋ. | ಆ 

ಸಂಗಹುಸು "ಸಂಗಡಿಸು' ನೋ. 

ಸಂಗದೃ, ಸಂಗಾತ, (ನಾ). ೧. ಒಂದಾದುದು ; ಜೊತೆಯಾದುದು: ಶುಗಡದಿಂ 
ಲೋಪದಕ್ಕುಂ (ಕಾಂ. ೯೬ ವ್ಯೂ ೨. ಸಮಾನವಾದುದು ; ಸಮಜೋಡಿ : ''ನಂ. 
ಮೂರೆ ಪಡಿ ಗಡೆ ದಾಟ... ಹೋಟಿ, ಸುಗಡಂ ೧ ಈ ೧೮ ಸಮಾಪಕ್ಕೆ | 
(632, ೫ ೫೧) : ಉಯುಗ್ನಿದು ನಂಬು", , . ಸಿಡಿಲ ಸಂಗಡಮುಶನ ಬೂಳೆಗಣ್ಗ | 
ಬಾಲಧುವನೆನೆ ತೌರ ಮರ್ದಿಸಿದನಪ್ರತಿದುರೆಬಷ್ಟ್ಟು ಮಲ್ಲರಂ (6೨. ೬-೩. | 
೩. ಜೊತೆ ; ಸಹವಾಸ : ಸಮನ 6ರುಸದೇ ತನಗೆ ಬೆಂಬಲವಾಗಿ ಸಂಗಮಲ್ಮಾಣವೇ | 
ತನಗೆ ಸಂಗಡವಾಗಿ (ಟಂ ೧-೬) ; ಮಡಿಡಾಗ್ಮ ನಿಡದಾಕ್ಕ ನನಗೂ ದೇವರಿಗೂ 
ಖಂಗಡದ ಧೂವರು ಬೇಳಲೆಂದ (ಅಂಡ ೬೯-೯೩). ೪. ದುಂಪು ; ಸಮೂಹ : 
ಪಚ್ಚೆಯ ಪುಲೆಯ ಮಸುರನಸಳಳಿದು ವಿಮಿರ್ದ ನಲವಡಲಗಯ ಜಾಗಂಗಳುಹುವರೆ 
ಸಂಗಡಂಗೊಂಡಿರ್ದ ಸತ್ತಿ ಸಂಗಡಂಗಳುಂ (ಇಬ. ೪-೬ ಐ); ದೀಕ್ಷಿತರ ಸಂದಣಿ 
ಮೂಯವಾದಿಗಳ ದೆರವಿ ನಶ್ಮಾಹಗಳ ಸಂಗಡಮುಪಾಧ್ಕಾಯರುಗಳ ಕೂಟ 
(ವಾಲಿ ೬ ೪. ೫ ಭಾ೦ ಎತ್ತುವ ಒಂದು ಸಾಧನ : ರಂಧ್ರ ಉಂಟಾಗಿ 
ಯುದ್ಧಂಧಾ ಬರುವಾಗಿ ಯುದ್ದಂಧಾ ಹಸ್ತಗಳಿಂದ ಯತ್ತಲ್ಬಬ್ಬಂಧಾ ಕಲ್ಲುಗಳು ಯುದಕ್ಕೆ 
ಸಂಗಡಯೆಂಬ ಹೆಸರು (ಎಷ್ನಟ ೨-೬೧). ಸರತ: ೩. ಆ ತಳ್ಳಿಗೊಬ್ಬಹಡ್ನಳೆ 
ಗಳುಂಟದಲ ಸರಬತದೊಳ್ಳ ಏಸಂದೆನಿಲ್ಲಿ 4 ಭರಿಷ. ನಾ -ಹ೬). 

( ಆ ನಂ. ಸಂಘಾತ. / ಕಲು. ಸಂಗಡಮುಸಿ 

ಸಂಗಡ್ಕ, ಸಂಗಾಟ, ಸಂಗಾತ್ಮ (ಅ). ಜೊತೆಗೆ ; ಕೂಡ :ಸೋದೀರನಾಯಳನದರ 
ಬ್ರಾಪ್ತಲಾದ (ಎ ೪೩. ಶಲ, ೩೩೬೧, 1947) ; ನನ್ನ ಸಂಗಡ ಕಾದಿದದರಲ್ಲಿ ಯುರೂ 
ಎನ್ನ ಹಾಗೆ ಕತ್ತಿಯನ್ನು ದೀಸುವುದಿಲ್ಲ (ಆರಗ. ೪). ಸಂಗಟಿ : ಕರಿಬಳ್ಳು ಓಡಿದ 
ಮಡಲಾಯ ಸರಬ ಸಿ೦ಎರಿ ಯುಳೊ ಸಿಲಲಾಯ «ಕಾಕಾ ಉಂ). ಸರಗಾತ್ಮ : 
ನಿನ್ನಯ ಪದಕೆ ಕೆದಹುದೆನೈದರರು ನಡೆ ತನ್ನ ಸತ (ಕುಣ್ಮಾಉ ಇ ೩) ; ಯಮ 
ೊಂಡೊಯ್ಕುದಾಗ ಸಂಗಾತ ಇನ್ನಾರಯ್ಕ (ಎಂ ೧-೫೪೬) 1ಇ ಸಂಗಡ! 

ಸಂಗಡಂಗೊಳ್‌ (ಕ್ರಿ). ಹೊತೆಗೂಡು : ಐಚ್ಛೆಯ ವಸಲೆಯ ಮಖುಲಯಾಳದು 
ನಿಮಿರ್ಣ ಬೆಲೆದಡಲಗೆಯ ಜಾಗಂಗಳುದುದನಿ ಸಂಗಡಂಗೂಂಡಿರ್ದ . ಸ್ರಿ 
ಸಂಗಡಂಗಳಿಯಿ (ಅಲವಿ 6-೧೩ 9). (ಸಂಗಡ, 4 ಕಳ್‌] 

ಪಂಗಡಗಿತ್ತಿ (ನಾ). ಡೂತೆಗಾತಿ ; ಸಖಿ : ದುಂಗುದಿಯೊಳ್‌ ಬಂದ ಸಂಗಡಾತ್ತಿ 
ಯರಿಂ ಶದ್ವಶ್ತಾಂತಮಂ ಧೂಕಾಂತಂ ಕೇಳ್ಪುದುರಿ (ಹಳ. 2೬ ದ) 

Word + - ny) 


ಆಂ 


ಸಮರಂಗದಲ್ಲಿ ಕಾದಿ ಸುರಲೋಕ | 2 


| ಸಂಗಡತಿ, ಸಂಗಡಿತಿ (ನಾ). ಇ ಸಂಗಡಗಿತ್ತಿ : ಕಡುರೇಪದುವನತಿಗೆ ಜಯಿಮಕ್ಕೆ 
(ತನ್ನ ಸಂಗಡತಿಯರ್ಗೊಲದಕ್ಕೆದುತ್ತ ದೂರಿಗೆ ಐರ4ವಿಡಿದೆತ್ತಿದಳ್‌ ಏಲಟೆಯಂರ್ದಳ್‌ 
| 2 ಕ೦ಗಿದಬು ಬಾಳೆ ಸಂಗಚಶಿ ಶಡದಾತು (ಕರಾ ೨೪೪). 
ಸ೦ಗಡಿತಿ : ಸಾಯಯ ನೇದುದ ಬೇಓಪ ಕೆಲಸದ ಆಳ ಮುಟಿನ ಸೂತ 
(ಸಂಗಡ್ಕ * - ಹೀ (ಇ ೧ ಇತ್ತಿ) 
ಪಸಂಗಡದಃಳ (ನಾ). ದೋಡಿತಾಳ : ನಂಘಾಶತಾಳ 
(ಕಮದ: ೫೧ ಧೀ). ವ ಸಂ. ಸಂಧಾತಕಾಲ। 
ಸಗಡಮಿಬ್ಬು (ನಾ). ಸಹಮರಣ ; ಜೊತೆಸಾವು : ಪಡಲಿಬ್ಬಂತ ದೊಲಾಯ್ತು 
ಚಕ. ಲಂ ಗಂಧರ್ವಂಂದಿಂಬರುಳ್ಸಡಿದೇಂ ಸಂಗಡದಮಿಟ್ಟುದಾಯ್ತೆ (ಜುಚರಾ, 6:0೧) ; 
“ನಾಮುಂಹಿಕಮರಣ'' (ಪಾತ ೨೯೬). 1 ಆ ಸಂ. ಸಂಘಾತದ್ಯುಸ್ಳು 
ಸಂಗಡವಶ್‌ (ಕ್ರಿ). ಡೊತೆಯಲ್ಲಿ ಬರು: ದಾರಮಂ ಟಾಗದ ಹೆಂಪುಮಂ ಪೊಗಟ್ಟ 
ಸಂಗಡಾವರ್ಭದರೊಳ್ಳಿ ಫಂದ... . ಚಿಬ್ಬನಾಯ್ಪಳೆಮೊಬಂಗವ ರ್ಲಿಲೆ ಬರೇಂದ್ರಲೀಲೆಯಿಂ 
| ume 1ನಂಗಡ, 4 ವರ್‌! 
| ಸಂಗಡದೆಕ್ಮಣ (ನಾ). ಸಾಮೂಹಿಕನೃತ್ಮ : ಸಂಘಾತಪ್ರೇಕ್ಷಣ - ನಂಗಡಮೆಗ್ಗಣ. 
“| ಸೂಗಡದೆಕ್ಕೆಣ (ಅಜ ೫೨ ತಹ). 'ಗೊಂದಳದೆಕ್ಕಣ' ವರಾ. 
[ (೮ ಸಂ. ಸಂಘಾತವ್ರೇಕ್ವಣ) 
| ಸಂಗಡ ಕಜ ನೋ. 
ಸಂಕಡಿ, (ನಾ). ೧. ಜೊತೆಗಾರ ; ಸ್ನೇಹಿತ : “ರದಿ ನಂಗಡಿಗ 
ಪಂಗಡ ಇರುದದದು"" (ಗಂಗಾ ಆ, ಪಿ. ಸ್ನೇಹ" (ಖೂ) : 
ತದೆಯುವನಂದೀತಸನು ಸಂಗಡಿಯ ಮನದಲಿ ಮುಡದೂತಿರೆ ತೊಡಬಲಡಿ ನೀದೆನುತ 
ತಿಮಗಿದವಿನಿಬೂದ್ದೆಡೆಗ (on 6೬. ಸಂಕಡಿ, : ೩. ರಿಕಾಪು ; 
ಅಂಕವಣೆ : ಪೂಗಬ್ಬದೆ ಪಣರ್ಗಡೆಬಡದ ತೆಜದೆ ನಡೆದಿದ ದೆನ್ನ ಸಂಕು 
ಪಂಡಾಕೃತಿಯ ಕೆವ್‌ದು ನಿದ್ದೋವ್ನತಿಟೆತ್ತುದು ಚರಣಣಾಲಡದುಳ್ಬಾಗ್ರಣೆಯು 
(ಉನ ೪-೫ (ಲ ಶೆಬು, ಸಂಗದಿ ಸಂ. ಸಂಘಟ್ಟದ್‌] 
ಚ| ಸಂಗಡ್ಮಿ 'ಸ್ಥಾಂಗಡ' ನೋ. 
| ಸಂಗಡಿಕೆ (ನಾ). ಹೊಂದಾಣಿಕೆ ; ಸಾಮರೆಸ್ಕ : ಅಹಂಕಾರ ಬಿಂಗಡಿಕೆಗೆ ಕಾರಗಿ : 
ಕಂಗದಿಕೆಗಲ್ಲ (ಐಡ್ಮಳಾ ಆ). ಹರದ, + - ಇಳಿ 
ಸಂಗಡಿಗ (ನಾ). ಎ ಸಂಗಡಿ, ೧ : ಮರುಳ ಯಾಣಕ್ಕೆ ತಜಗಲೆಯ ಸಂಗದಿಗನೆಂಬಂತ 
ಮಾಪಿಯವಪುಂಗೆ ಬೃಷ್ತಿಸಧದಮೆ ಸದ್ಮರ್ಮಮಾಗಿ ಶೋರ್ಕುರಿ (ಲರ್ಮಾಜ್ಯ, ೧೧೫೫) : 
ಆಂಗಳೆಯ ಮುಗದ ಕೆಳೆಯೊ ವಂಬಿಯ ಸಂಗದಿಗದೋ (ಒತು ಇ೭-೩೬) , ತನ್ನ 
ಐಡುರಯಬ್ನೇಲಿ ಉಳಿದ ಸಂಗದಿಗಗೊಡವೆ ಹೊರಟುಹೋದನು (ಓರ್‌ಂನ. ಹಾ). 
Word, + - ಇಂ 
ಸಂಗಡಿಗಾದ (ನಾ). ಜ ಸಂಗಡ್ಯಿ ೧ : ದಟ ಚಟ ವಿದೂಖಕರಂಟ ಸಂಗರ್ಡಿಣರಾಂ 
ಓಡಿಕೊಂಡು (ಸಗಟು. ಊಂ). (ಮಂಗ, + -- ಗಾರೆ (ಇ - ಉಜ)) 
ಸಂಗಡಿಗಿಟ್ತಿ (ನಾ). ಇ ಸಂಗಡಗಿತ್ತಿ : 6). ಭಂಗ + - ಇತ್ತಿ) 
ಸಂಗಡಿತ (ನಾ). ೧. ಸೇರಿರುವುದು ; ಕೂಡಿರುವುದು. ೨. ತಾಗುವಿಕೆ ; 
ಘರ್ಷಣೆ ; ತಾಕಲಾಟ. ೧, ೨ : ಹಿಡಿತ ಚಟುರಟ್ಛತ್ರದಲಿ ಸಂಗಡಿತ ಟಗಳ 
ಮಿಧ್ಮದಲ್ಲಿ, . . ಸಂತತ ಹೊಚೆಹು ಎಂದೈೆದ ಆೆಟಯೋಳಲ್ಬಟೆ ಎಂಕೊಳಿಲ್ಲಂಟ 
(ಈೀಲೂಡ ೨೧). |< ಸಂ. ಸಂಘಟಿತ) 
ಐ। ಸಂಗಡಿತಿ 'ಸಂಗಡತಿ' ನೋ. 
ಸಂಗಡಿಸು, ಸಂಗಟಿಸು, ಸಂಗಣಣೆಸು, ಸಂಗಳಿಸು (ಕ್ರಿ). ೧ ಒಟ್ಟಾಗು ; 
ಗುಂಪಾಗು : ಸಂಗಡಿಸಿದ ಕಿಕುಡೆಡೆಗಳ ತೊಂಗಲ್ಲಳಿರೊಪ್ಪೆ (ಉದಾನ ಟಬ): 
ಸಂಗದಿಸಿ ನಲಿಸಲಿದು ಬಡೆವ ಕುರಂಗ ಕರಿಭಟ್ಟಗಳ ಬಿತೀರ್ಣದ ಓಂಗಡೆಯ ಬಣ್ಣ ಳಿುರೀತನ 
ಮುಂಗಡೆಯೊಳೊಪ್ಪಿ (ಬಂ ೧-೪) ; ಹೊಡಕರಿಸಿ ಹೊದರೆದ್ದು ಬಲ ಸಂಗಡಿಸಿ 
ತಲೆವರಿಗೆಯಲಿ ಕಾನ ಬಿಡುಸರಳ ಬೆದಹ್‌*ೆಗೆ ದೆದಐದೆ ಮಂಷಿಕಳದಿಯಲಿ (ಬಯ್ಮಂ. 
| un ೨0-೬೪), ೨. ಜೊತೆಗಂಡು ; ಸೇರಿಕೊಳ್ಳು : ಅಂಗರೆಯರ 


ಟಬ ೯ 


ಶ| Gee 


- ಸಂಗಡದಾಳ 


ತಾ| 


£1 


ಸಂಗಡಿರು 


ಪುರ್ದಿಸಂತ್ಯದೊಳ್ಳಿದ್ರದುಂ ಸಂಗದಿಸಿ ಭರ್ದಜದದ ಅಂಗುದಿಯ ಕರಣದ ಸಂಚೆಗೂಂ 
ಬೂದು (ಬಾತ ೧-೬೨) ; ಪ್ರಾಯದೊಳು ಸ್ಧ್ಗವಿಸಿದ ಸಿರಿಗಂೀರ ವಿಕ್ರಮ ಶೃಂಗಾರ 
ಶೋಧೆಯೊಳೆಸೆದ (ಆಜ ೧೪೪). ೩. ಕೂಡಿಸು ; ಸೇರಿಸು : 'ಸಂಗದಿಪುದನಲ್‌ 
6ೂಡಿಪುದು'' (ಆಪ. ೧೦೩) : ಇಂಗುಳದ ದೇರ ಪುದಿಗೆ ಸಮಂಗೂಡಿದ ಕಟುಳತ್ರಯದಂ 
ಲದಣದೂಡನ ಸಾ್ಗವಿ(ಣಿ)ಸಿ 6ಮ್ಮುತಿರ್ದ ಶುರಂಗಮಶಿಕ್ಕಲ್ಕೆ ವಿಯುದನಕ್ಕುಂ 
(ಅತತ ೩-೬೩) ; ಕೆಡಗೊಳಿಸುವ ಅದ್ಮದ ದಲ್ಲಕ್ಕಿಯೊಳ್‌ . . . ಶುಗದಿಕ್ರಮನ 
ದಿದ್ಕಾಯುಧಗಳ ತಂದು ಸಂಗದಿಸಿದರರ್ತಿಯಲಿಿ (ಇಟು ಅ). ೪, ಒಟ್ಟುಗೂಡಿಸು ; 
ಸಂಗ್ರಹಿಸು ; ಕಲೆಹಾಳು : ತರಳಕೆ ಮಾಣದಿನ್ನವೆಸಸಬ್ಟವೆ ಸಂಗಡಿಸಿಂಧನಂಗಳಂ 
ಏರಟಿಸು ಬೆರ್‌ಮಿಂ ಚಿತೆಯಂ (ಇಂಧ, ೯೩೬) ; ಸಂಗದಿಸಿದರು ಯಜ್ಞಸಂಧಾರಂಗಳದು 
on ೧-೨). 5. ಉಂಟಾಗು ; ಸಂಭವಿಸು : ನಂಗ್‌ ತನ್ನೊಳರುಗ 
ಪಿತಂಗಸಿತದುತಿಗಳೆಂಬನುಕ್ರಮರುಚಿ (ಅಗರ. ೧೩ -ಇ೬) : ಸಿಂಗರತಿಎಯನರ ದಿಟ್ಟ 
ಬೆರಂಣೆಯೆ ತಾಂ ಮಕ್ಕಿ ಬ್ರಣ್ಬು ಪೂಂಗಿತ್ರಾಗಳ್‌ ದೆಂಗೊಟ್ಟುದು ತಾಂತಿರಸೂ 
ನಂಗಡಿಕುದು ವರರುಸುಗಳೇಂ ೩೦ರದೊಳ್‌ (ಅತು. ೬-೫೫೬). ೬ ಅಡ್ಡವಾಗು ; 
ಎದುರಾಗು : ಚೃದಯನಿದಿರ್ತರರಾಯ್ದೆನಗೊದವಿದ ಕಾರ್ಯಗಳ ಭನ್ನದೇಶತೆ 
ಯಿಂದಂ ಇಬಿರೊ್‌ ಸಂಗಡಿಸಿದ ತೈಲದ ತಾಗಿದ ಪೊಳೆಯ ಮೊದಲ ಮುಳ್ಳೆಯಿಎರ್‌ಳ್‌ 
(ಉಕಾ. ೫:೫೨). ೭. ಉತ್ಸಾಹಗೊಳ್ಳು ; ಸಂಭ್ರಮಪಡು : ತಿರುಗ ತಿದುಗುತ್ತಂ 
ಸಂಗಡಿಸಿ ಪರಿದುಬುದನುತ್ತುಂ ಬಡಿಕೋಲಿಂವಿಟ್ಟನರಿಕೆಬಲಖಾ ಜೊಲಪಂ 
(೧೮೩ ೧-೮೭); ಸಂಗವಿಸಿ ಕೇತಯ್ಯಗಳ ಬಾದಂಗಳಿಗೆ ಮಖುದಾಗಿ ಹೊಡವಡುತ 
(ua ಒಂ-೩೪), ಸಗಟು : ೩. ಇಂಗಿತದಿಂದ ಕನ್ನೆಯ ಚಿತ್ರದ ಭಗವ ಕಂಡು 
ಛಥದನಮು ನಂಗಟಲುದ ಬೆವದಿಂದ ಹಿಯುಲಿಂಗನದ ಮುಡಿ (ಉದುರ ೧೧೪೬). 
ಸಂಗಣಿಸು : ೨. ಎರಾಟನಾತ್ಮೀಯಚತುರಂಗಚಮಂಸದೂಡಂಗಳಂ ಸಂಗ 
ಭೊಂಂಕೆನೆ ನೂಂಕೆ ಕಂಡು (ಕುದಿ ಇ ೧೦-೧೪ ಐ). ಸ೦ಗಳಿಸು : ೧. ಮಹಾಪ್ರಸಾದ 
ಮುಂದಾ ಜನಂಗಳ್‌ ಸಂಗಳಿಒ ಬೊರ್‌ (ಕಾಪು ಆಇ ಐ). ೨. ಕವಿದ ಜಡೆಯ 
ತೊಂಗಲಿಂ ಸಂಗಳಿಸಿ ದಡಂಗನೊಳಗೊಂಡ ಗಂಡಮುಂಡಲಂಗಳೊಳಿ (ಉದೂಪಾ 6 ೩೬); 
ಗೆಚ್ಲೆಗಳುಲಿಪು ಸಂಗಳಿಸೆ ಚಲನದೊಳ್‌ (ಪತ್ರಿ 9-9) ; ದುರಪ್ರಸರದೊಳ್‌ ನವಿ 
ಹಂಗಳಿದಂತೆ (ಎನುದ, ೧). ನಿ ಇಳಿಸಲಿಳಿಸಲ್‌ ಮಾರೋಳ್‌ ಮಾರ್ಕೋಳ್‌ ವಲ್‌ 
ಪುಗಲಂದು ನಂಗಳಿಹಿ ಸರದಿಂ ಕೊಳ್‌ ಕೊಳ್ಳಿಂದೆಚ್ಟೊಡೆ (ಅಲವಿ ೪೫೪) ; ಸರಿಸಿದ 
ದುಳಶತೋರಣದ ಸಂಗಳಿ೩ದ ನನೆಯ ಸಂಸಕುಗಳ . , , ಗುಡಿವಡೆದ ಮಂಟಪದ. 
ದುಧ್ಮದಲ್ಲಿ ನೆರೆದ ವಿಬುಧಶಿಂ (ಉಪ ೪-ಇ ರ). ೪. ಸಂಗಳಿಸಾ ಸ್ಟಾಮಿಕಾರ್ಯಪರರಂ 
ಚಿರು (ಕವ್ಮಾನು: ಊೂ೬ ಹ್ಯಾಮ್ಕಾ) : ಉಪವಾಸದಂ ಬಲ್ಪದಳಿದಂ ಸಂಗಳಸಿ ಪೊತ್ತು 
ದೆಗಲೊಳು ಕೊಡುತ (ಕೃಷ್ಣನ «-೧) ; ಕಳೆದುಹೋದುದಳಳದೆ ಉಳಿದರಲ್ಲಿ ತಗೆದು 
ಸಂಗಳಿಐಯ್ಕು ದುಮಿಜ ಬೆತ್ಕಾರ್ಯಭಲದ (ಕಪು ಜ೨-೧). ೫. ಕೆಳೆ ಕವಚದ. 
ಎದುಗಮೆಮಗಟುಂ ಲತೆಗಳರಾ (ಅಂತ್ರ ೧೧ ರ್ಬಿ ;ದಿದ್ನೊಳಾತಹೂಳ್‌ ಪರಿಚಯದಂತು 
ಸೂಂಗಳಿಹಿತು. (ಉದಾ ೫)  ಬಲುದುಗುದ ಬುಜರ್ದದನಲಿ ಸಂಗಳಿಸಿತೇ 
(ಅಲ್ಮಾಲ್ರೋ ೫-೬೩), ೮. ಉಂಟುಮಾಡು: ಪ್ರೀತಿ ಕೌತುಕಂಗಳಂ ಸಂಗಳಿವ 
ಕ್ಮೀದುಂಡಶದುಧ್ಮಾಲ್ಯಾಹಿತ ಧಾಯರಳೆಲಯಿ ವಿಷೃರಾಗ್ರಮನಲಂಕರಿಸಿ ತ್ರಿದೋಕೇ 
ಶ್ವಠಹಂ (ಅರ್ಥ ಗಾ ಅ) : ಮರ್ಹೀಧಾಗದೊಳ್‌ ಲಾಗೆಮುಂ ಸಂಗಳಿಯೆತ್ತುಂ 
ಬಂದುದೆತ್ತಂ ಧೃತಬಹುಕುತುಮದ್ಯುಹಮು ಸ್ಥೀಳಮುಂಶಂ (ಲಬ. ೫-೧೯೪) ; 
ಅದಿದಳಿದ ಬಲ್ಕೊಂಡ್ರ ಕಂದಳಿರ ಬಿಂದಸಗವಿಸ ಮುರಬೇಶ್‌ಸೆ ಪೊದಳ್ಳುಗುರ್‌ ಶುತ್ತಿಜದ 


ಏಂಗಾವಿಲನಯೊಎನ್ನಂ ನುಂಗುದುರಿದವೆತ್ತದೇಬ್ಕುದೆ ಬೆರಮಂ ಸಂಗಳಿಸಬ್ಟೇಬ್ಳುದು ! 
(ಯತು. ೧). ೧೦. ಮಾಡು : ಅಳಂಕುದದುತ್ತುಂಗಗುಣಂಗಭಟಿದುಯ್ದ ಂಗಳದುಂ 
ಸಂಗಳಿದ್ದ ಬಂಬ್ರಮದಿಂದಂ (ಎರ್‌ ೧೪-೨೧), ೧೧. ಮಾಡಿಸು ; ನೆರವೇರಿಸು : 
ಆ ತೀರ್ಥಕರಂಗೆ ಪಂಗಳಿ೩ಿ ದುಂಗಳಮಟ್ಟದಮಂ (೧೮೯% ೧-೧೦೧) ೧೨. ಹೋಲು ; 


ಸಂಗತಿ, 


(ವರರ ೧೧-೪೭) ೧೩೬ ಎಣಿಸು ; ಲೆಕ್ಕ ಹಾಕು : ಬಳಿರ್‌ ಮಾಟಳ್‌ 

'ಮೆಕರತೋರಣಮುಣ್ಣಳಿ ಮುವಗಮ್ಬಮಗ್ಗಲಿಸಿದೆ ೩೩೬ ದ ಚೈಕ್ಕಗೃಹಾದಳಿ ಲೆಕ್ಕಿವಂಗೆ 

ಸೂಗಸ್‌ನಡೆ ಲಕ್ಕೆಗೂ ಮಿಗಿಲ್‌ (ಎ೩. ಇಇ. ಬು ೨-೨೦, (0೫), ೧೪. ಕೊಡು ; 

ನೀಡು : ಜುಂಗಳಶ್ರೀ ಚಸ್ತೆಬಲದಮು ಶಂಗಳಲಾಗಂ. ಗಸಿ ಕೈಣ್ಟು ಸಹತದ 

ಹಾರದಲಿ ವಖಡಿದಳು ದುಯಾದೇದಿ ಪೊಡೆಯಮು (ತ್ರಮುಲಿ. ೪.೪೬. 
(ಸಂಗಡ, * - ಇಯು) 


ಸಂಗಣಿಸು 'ಸಂಗಡಿಸು" ನೋ. 
ಸಂಗತ (ಗು). ೧ ಕೂಡಿದ : ಸೇರಿದ : ಸಂಗತಗುಣಪಸಿಲತೆಯನಬಂಗೊಳಿ 


ಭುಜವಿಬಯಗರ್ಥದಿಂ ಸ್ಥಾವಿಸಿದೂ (ಲಂಗ. ೧-೩೪) . ಸಂಗತದತದ್ರುವಕ್ಟೀತ್ರಂಗಳ್‌ 
(ಕಾಂಸಿತ್ರಾ ೧-೨) ; ದದೆಗು ತದುಗ ನೂಗತಲೂಬಂಧ ಬಂಧುರಂ ಬಂಧುತನೂ 
(ಉಲ 2-೩೪). ೨. ದೈಹಿಕಸಂಬಂಧವನ್ನು ಹೊಂದಿದ ; ಲೈಂಗಿಕವಾಗಿ 
ಕೂಡಿದ. ೩, ಒಟ್ಟಾದ ; ಗುಂಪಾದ : ಸಂಗತಧೂಮುವಳಿಯವಿಧಂಗಳಿ 
ಗೆತ್ರೊಳಟ್‌ ಮಾಯ್ದು ವೊಗೆ ವುಗೆ ಕಣ್ಣಂ ಸಿಂಗ೦ಗಳಲುರೆ ರುಸ. . . ಪತ್ರುದು ಪಲವುಂ 
(ಅಂತರಾ ೫-೯೨). ೪. ಯೋಗ್ಮದಾದ ; ತಕ್ಕ : ಸಂಗತಬದಧರ್ಮಮುಿಗೆ ವಾಂಗಳ್‌ 
ಎಜ್‌ಯ ತಜೆಯ ಬಣ್ಣೆಸೆಂ (ಸ್ಯ ೬೯) . ನಂಗತಕೋಗಟತುಳಳಕೂಗಳ 
ದೇದೀದ್ಮಮುಸರ್ದಿವಂಗಳ , . . ವಿಳಾಸೆದುರದಳದುದಯೆವಳ್‌ (ಚುದ್ರವ್ರಿ ೧೨-೯೧೪), 
(ನಾ). ೫. ಒಟ್ಟಿಗೆ ಸೇರಿರುವುದು ; ಗುಂಪುಗೂಡಿರುವುದು : ಸಂಗತದಿ 
ಬಂಗೀ ರಂಗಮೆ ರಣರಂಗಮಾಗೆ ಕಾದುವೂ (ಜಂ ೨:೪ ೬. ಯೋಗ್ಯ 
ವಾದುದು ; ತಕ್ಕುದು : ಆದುಡಮನ್ನ ಕವಿತೆಗಬ್ಬದ ಬಗ್ಗೆ ಈ ದಿವ್ಮಭಥೆಗೆ ಸೂಗತಮು 
(ಬ ೧೪೫) ; ಈ ರಾತ್ರಿಯೆ ನೀವು ಈ ೫೬ರಿಂದ ಪ್ರಯುಣ ಮುಡುವುದು 
ಸಂಗತವಲ್ಲ (ಶೀ ಗಾಹ, ೩೬). ಪಿ. ಯುಕ್ತವಾದ ನುಡಿ ; ಒಪ್ಪತಕ್ಕ ಮಾತು : 
“ಸಂಗತಂ, ಹೃದಯಂಗಮಂ - ೨ ದುನ್ಯಿಗ ಒಬ್ಬದ ಮುತು" (ಹಲ್ಗಾಟ ಜಾ). 
ಈ. ಸ್ನೇಹ ; ಮಿತ್ರತ್ವ : ""ಸಾನಿಧುಜಂ ಸಂಗತಂ ಪ್ರೀತಿ ನಖ್ಮಿಂ ಸ್ನೇಪದುದಲು ಮೃತ್ರಕ್ಕೆ 


«»» ಮಿತ್ರಧಾವದೊಳೆ ನೆಗಬ್ಬ ಸಂಧಿ ಸಂಗತಮಂಬುದಳ್ಳುಂ (ಹತಂ ೩೨೦-೩). ೫) 


| ಸಂಗತವಡಿಸು (ಕ್ರಿ). ಸಾಂಗೋಪಾಂಗಗೊಳಿಸು ; ಸಮರ್ವಕವಾಗಿನು : 


ಮಂಗಳಿದಾದ್ಧ ಶೋಭುದಾದ್ಕ ಭಾತಕರ್ಮಂಗಳ ಬುಧತತಿಯಿಂದ ಸುಗತವದಿಒ 
ಪ್ರದ್ಮುಮ್ಜಾಸ್ಕುದಂದಯ ತುಂಗಪಾಮದಾಟ್ಟರು (ಜೂಡ್‌. ೪-೬೯) 
ಸಂಗತ 4 ವಡ - ಇಯ) 


| ಸಂಗತಿ, (ನಾ). ೧ ಕೂಡುವಿಕೆ; ಸೇರುವಿಕೆ : ಪ್ರಸಿದ್ಧ ದುದಾ ಧ್ರುಣ್ಮಾಂಬು 


| 
ಬೆಡೌಬಗೆ ಭಂಗಮು ಸಂ. ಗೊಫ್ಕಳಿಸೆ (ಲ್ನ ೩-೩೬ ೯. ಒದಗಿಸಿಕೊಳ್ಳು: | ಎ| 


ಸದ್ಯಶವಾಗು : ಜಂಗಮಠಲ್ಪಲತಾಕೃತಿ ಸಂಗಳಸಿಲೆ ಮೆಲ್ಲಮೆಲ್ಲದೆಯ್ದಂದೊರ್ವಳ್‌ | ಆ 


ಪೊಂಗದಳಿಗೆಯ ಪಿಡಿದು ದುನಂಗೊಳಿ ನೈವಸತಿಗೆ ನೀಡಿದಳ್‌ ತಂಬುಬಮಂ. 


ಗೋದಾವರೀ ಸಂಗತ್ಕೋಗಿರ)ತ (ಪಾ ಶೈಂಜತ, ತ್ಕೊಟತ, ತ್ಕೊರ್ಟಿತ)ದಾಪಿಸಾಲ 
ಯಮುನಾವಿಳೋರ್ಮಿ ವೀರಂ ಭುಜೋತ್ರುಂಗಂಗೀಖುಗುಗೆ ದುಂಗಳದುಹಾಶ್ರೀಯಂ 
(ಅ ೧೨-೬೧), ಪಿ. ಕೂಟಿ : ಸಂಧೋಗ. ೩. ಒಡನಾಟ ; ಸಹವಾಸ ; 
ಗೆಳೆತನ : ದೊರೆಕೊಂಡೆಯೆಂತು ಮುಲ ವಂಜರಬಂಧಸರೂದುದೆಂತು ನಿರ್‌ 
ಚಂಡಾಲ ಸಂಗತಿಯೆಂತು . . . ಪೇಬ್‌ದೆಲ್ಲದುವಿಗಳ್‌ (ಉದಾಧಾ ೯೧) ; ನಿದ್ದೆ 
ಸಂಗಶಿಯೊಳೆ 6ಲ್ಪಿನಂ ಕಿಡುದುದುಂ (ರವ. ೧೬೪. ೪. ಜೊತೆ ; ಸಂಗಡ : ಅಚ 
ಅರಂಧವಾದ ಮೇಲಾದರೆ ಎಂದಿನಂತೆ ಅಂಕೋಲೆಯದರೆಗಾದರೂ ಸಂಗತಿಗೆ 
ಜನದಿಕುತ್ತಿತ್ತು (ಅಣ. ೩೧) ೫. ಸಂಬಂಧ ; ಬಾಂಧನ್ಮ : ಅಧಿಕರಣಗಳು 
ಸೂಬಂಧದವನ್ನು ನಿಮಿತ್ತವಾಗಿ ಮಾಡಿಕೆ.ಂಡುಟರುತ್ತದೆ (್ರಹ್ಮಲಾ ೨.೬೬). ೬. ಸಭೆ ; 
ಸಮಿತಿ : "ಸಂಗಟಿ ಸಧಾ - ೨ ಸಮಿತಿಯೆಂಬುದು"" (ಶರು. ೧೬೬-ಒ೫), 


ನಂಗತ್ತಿ 


೬ ಒಳ್ಳೆಯ ಗತಿ - ಇರವು : ಸಂಗನ ಬಮ ಸಂಗತಿಯಂ ಮುಳೆ, 
ಭೆಕ್ತಿಯೊಳಗವದರೆತು (೫ ಸಸ 3-೧೦೨-12). ಈ. ವಿಷಯ ; ವಿಚಾರ :ರುಖದ 
ಮೇಲೆ ಗೂಡಿನಲ್ಲಿದ್ದ ಹಣ್ಣುಗುಬ್ಬಯು ತನ್ನ ಗಂಡ ಬಂದ ಕೂಡಲೇ ಈ ಶಂತಿಯನ್ನು | 
ಹೇಳಿತು (ಒತು ಇ ೧) ; ಎಣ್ಣೆ ಒಲೆಯನ್ನು ಯತುಯುಗಿ ಉಾವಯೋಗಿಸಬೇಕಾದಲ್ಲಿ 
647೬ರ ಸಂಗತಿಗಳನ್ನು ಬೆನವಿನಲ್ಲಿಟ್ಬುಕೊಳ್ಳದೇಕು (ಅನಿ. ೧೭. ೪. (ಕಾವ್ಮಮಾ) | ೩ 
ಒಂದು ವಿಷಯ ಅಥವಾ ಭಟನೆಗೆ ಸಂಬಂಧಿಸಿದ ಕಾವ್ಕವಸ್ತು ; ಸಾಂಗತ್ಯ : 
ಅಂಳೆರಣತತ್ತಿಯು ಪ್ರಧಾನವಾಗಿದ್ದ ಕಾವ್ಮದನ್ಟುವನ್ನು ರತ್ನಾಳರವರ್ಣೆಯು "ಚರಿತ" 
ದಂದೂ ವಿರ್ಮುಣತತ್ತಿಯು ಹೆಗ್ಬಾಗಿದ್ದಲ್ಲಿ ಅಂಥ ಕಾದ್ಮದಸ್ತುದೆನ್ನು “ಸಂಗತಿ'ಯೆಂದೂ 
ರತ್ನಾಳರವರ್ಗಿಯು ತಿಳಿಹಿದಂತೆ ತೋರುತ್ತದೆ (ಅ್ಕಇ ೧೦೩). ೧೮. (ಸಂಗೀತ) 
ಹಾಡುವಾಗ ಒಂದೇ ಸಾಲನ್ನು ಸೃರವೃತ್ಕಾಸದೊಂದಿಗೆ ಪುನಃ ಪುನು | ಇ 


೮೨೦೬. 


ಸೇರುವ ಸ್ಥಳ. ೩. ಕೃಷ್ಣಾ ಮತ್ತು ಮಲಪ್ರಭಾ ನದಿಗಳು ಸೇರುವ ಕ್ಷೇತ್ರ; 
ಸಂಗಮಕ್ನೇಶ್ರ : ಇಪೃಡಿಯೆ ಸಂಗಮವಂ ಪೊಕ್ಕು (ಒರ. ೨-೫೦). ೪. ಕಾವೇರಿ 
ಮತ್ತು ಕಪಿಲಾನದಿಗಳು ಸೇರುವ ಕ್ಷೇತ್ರ : ಕುನ್ನಗಾಮುಣ್ಣರುಂ ಸಂಗಮದ. 
ವೃಥುನಿಂಗಾಮಂ್ಣರಯಂ . . . ಎಪೆಟ್ಟರುಂ ಐರಸಾಕ್ಟಿಯಾಗ ಬಡೆದಾಮ್‌ (ಎಕ ೧. 
ಭಂ ೧೩೨-೫1೫. ಜು) ೫. ಕೂಡಲಸಂಗಮದಲ್ಲಿರುವ ಲಂಗ ಅಥವಾ 
ಶಿವನ ಹೆಸರು : ಸಂಗಮವ ಕರುಣವೇ ತನಗೆ ದೆಂಬಲದಾಗೆ (ಬಳದ ೫-ಊ) ; 
ಕರುಜುಧಿ ಹರನೆ ಸಂಗಮನೆ ಎಂದೆನುತ (ಳು ೫೨. (ಸಂ) 

ಪಂಗಮಂಗ (ನಾ). ಒಂದು ಊರಿನ ಹೆಸರು (7?) : ಸೃಪ್ತಿಶ್ರೀ ಸಂಗಮಸ್ಸುದ 
ಮದ್ಮುಗಳ್‌ ಮೆಲಕೆರಿ ಒಡಯ ದುಗ್ಗದ್ಬೆ ಶುದ್ಬು ದುದಿಸಿದಾಳ್‌ (ಎ4. » (8), ದಾಳ. 
n-ne ಈ). IN 


ಹಾಡುವುದು: ಅದರ ಕೃತಿಗನಲ್ಲಿ ಬರುವ ಸಂಗತಿಗಳು ನೆಯೂನೀತಿಯಲ್ಲಿ ಒಂದಾದ |ಸಂಗಮಳ್ಟೀಶ್ರ (ಬಾ). ೧. ಸೇರುವ ಸ್ಥಳ ; ಕೇಂದ್ರಭಾಗ : ಈತನು ಅಜಂತತ್ವ 


ಮೇಲೊಂದು ಳಗಕೊಳ್ಳುತ್ತದೆ (ಕರೀತ. ೪9). ಹಂ) 

ಸರಟ್ರಿ (ಅ). ೫ ಸ೦ಗಡ್ಮ : ರಾ ಸಂಗತಿ ಬಡುವದಳಿ (ಯಾ ೩೪) ; ಅದರ ಸೂಗಪೀಲ 
ಮೂತಾಡಿ ಗುಡಿಯ ಜೀರ್ಸೋದ್ದಾಲ ಮುಡಿಸೋಗ (ಹೂಂಣ ೧). (ಸಂಗತಿ) 

ಸಂಗತಿಗೆ (ಕ್ರಿ). ಸಾಂಗತ್ಕರೂಪವಾಗಿ ರಚಿಸು : ಸತಿಯರೂಲಿದು ಸದುಎಸುವ | 16| 
ವತಿಶುಶ್ರೂವೆಯ ಬಗೆಯನಯ್‌ತು ಸಂಗಿಗೃದದನು ಬಕ್ಕೆ ಬೆಮು (ಕರಬ ೩-೩) 

(ಸರ್ಗತ್ರಿಿಗೈ (ಇ ಕೆಯ್‌,)] 

ಸರಟಿಗೊಳಿಸು (ಕ್ರಿ). ಹೊಂದಿಸು ; ಒದಗಿಯು : ಅದ ದೇಳೆಯೊಳಾದುದನುಗೂ್‌ 
ಲೆಳ೩ದರಾ ದೇಳೆಯೊಳದರೆಲ್ಲ ಸಾವಧಾವದೂಳು ಬಂಗತಿಗೊಳಿಸುವುದಿಷ್ಟ 
ದೇವತಯಿಂದೆಗಿಬವುದು (ತಂಬ ೪-೩). ಸಂಗತಿ 4 ಕೊಳ್‌, 4 - ಇದು) 

ಸಂಗತಿರಕ್ತ (ನಾ). (ಕೆಟ್ಟು) ಸಹವಾಸದಲ್ಲಿ ಆಭಿಲಾಹೆಯುಳ್ಳಬನು : ಮಾಯಾವಿ 
ಸಂಘಾತಿ ಸಂಗತಿಅಕ್ತಂ ರತಿಲಂಪಟಂ . . . ಎದ್ರಾಳು ತಾವಾದ ಧೂಪತಿಗಾದೈಟಿ 
ಗಾಳಿಗೂಡ್ಡಿದ ಸೊಡರ್ವಾಳಾಗದೇಂ ಮೇಬಮೇ (ಉಕ: ಎಬ (ಹಡ) 

ಸಂಗತಿವಡೆ (ಕ್ರಿ). ಸಂಬಂಧವನ್ನು ಹೊಂದು , - ಪಡೆ : ವಿತ ನಪುಂಸಕಲಿಂಗ 
ದ್ವಿತೀಯಯೂಳ್‌ ಬತ್ವಮತ್ರಎಧಿ ಮತ್ತದೆ ಸಂಗತಿವಡೆಗುಂ (ಕರಾಯ ೧೦೩), 

ಹಟ 4 ವಡೆ! 

ಸಂಗತಿದೆಜು (ಕ್ರಿ). ೧ ಸೇಲಿಕೊಳ್ಳು ; ಕೂಡಿಕೊಳ್ಳು : ಬಾಳ್ನಾದ್ದಿನಾರಿತದಿಂಂ 
ಕ್ರಿಶಿಗೆಟ್ಟಂದತ್ರೆರಲ್‌ . . . ಆಕಾತದಿನಿಬ್‌ದು ಮುರಾಳಾತಿಹಸ್ಪಾಗ್ರದೊಳ್‌ ಸರಟಿಬೆ್ರಿ 
ರತ್ತು (ಇಪ ೬-೩೧), ೨. ೫ ಸಂಗತಿದಡೆ : ಛಂಗುರಭುದುರಚ್ಛಿದುಲವದಂಗಳ್‌ ಸಲೆ 


ಆದಾ ಬೀವಾತ್ಮದ ಅದಂತ ರೇದರಧಾರೆಯ ಸಂಗಮುಳ್ಲೇತ್ರ (ರಾಂ ಇ). 
ತಿ. ಗಂಗ. ಯಮುನೆ ಮತ್ತು ಸರಸ್ವತಿ ನದಿಗಳು ಸೇರುವ ಸ್ಥಳ : ಗಂಗೆ 
ಯಮುನೆ ಸರಸ್ಯೃತಿಯೆಂಬ ಮೂಡು ಗಂಗೆ ಕೂಡಿದ ದುಧ್ಮವೀಗ ಸಂಗಮಲ್ಹೀತ್ರ 
(04ರ. 1-81 [sol 

ಸಂಗಮದೇವ (ನಾ). ಇ ಸಂಗಮ ಗ : ಕರುಣರುದುಧಿಭವತರಂಗ ಸಂಗಮರ್ದದ 
(ಬಹ. ೩೬೬) ; ಪ್ರಾಣಲಾ ಗುರು ಶಾಬೆಸಿದ್ದ ದುರೀಣ ಜಂಗದುಲಿಲಗದೇ ದುತ್‌ 
ಪ್ರಾಣಲಿಂಗಮಿದಕ್ಕೆ ಸಂಗದುರ್ದದವೇ ಸಾಕ್ಷಿ (ಒಡಪು. ಒ೫-ಇಂ). |.) 

ಪಂಗಮರವನಿ, ಸಂಗಮವರಿ (ನಾ). ಒಂದು ಬಗೆಯ ಬಳಿಯ ಕಲ್ಲು ; ಅಮೃತ 
ಶಿಲೆ : ನಲದ ಮೇಲ ಸಂಗಮರವರೀ ಕಲ್ಲಿನ ಹಾಸಿಗೆಯುರಟು (ಮಯನಾ. ೫.೫೧); 
ಹೂನ್ನಳ್ಳಿ ಎಂಬ ಗ್ರಾಮದಲ್ಲಿಯೂ ಮೇಲಾದ ಬುಗಮರವನೀ ಶಿಲೆಗಳು ದೊರೆಯುತ್ತದೆ. 
(ಯಾಗ ೫). ಪಂಗಮವರಿ : ಗೆಲಕ್ಕೆ ಸಂಗಮವರಿ ಇಲ್ಲನ್ನು ಹೊಂದಿಸಿ4ೆಟ್ಟದ್ದಾರೆ 
(ಗಣ. ೩) 1 ಅಂಗಳಕ್ಕೆ ಹೊದಿಸಿದ ಳಿಯ ಸಂಗಮದರಿ ಕಲ್ಲುಗಳ ಮೇಲೆ ಇನ್ನೊಬ್ಬ 
ತರುಣ ಕುಳಿತಿದ್ದಳು (ಛಂ, ೧೨೫), 1€--- ಹಾರ. ಪಂಗದುರದರ, ಸಂಗಮರ್ದುರ್‌; 
ಹುರಾ ಸಂಗಮಂ೦ದರ, ಸಂಗಮರದನೀ ; ಹಯ ಸಂಗಮರ್ಮರ್‌ 

ಪಂಗಮದನಿ "ಸಂಗಮರವಂ' ನೋ. 

ಸಂಗಮಿಸು (ಕ್ರಿ). ಕೂಡು ; ಬೆರೆ ; ಸೇರು : ಸಂಗಮಿಷೆ ತನ್ನ ಳೆಣ್‌ ಗಂಗೆ ತಮ್ಮವ 
ಕಣ್ಣ ಜಗುಬೆಯುಂ (ಶ್ರೀರಾಮಾ ೧೬೪-೬೬೩): :*:ನರೂ ದೇರೆಂದೆ ಸಮುದೂರದೊಳು. 
ಸೆರಿದ ಎಹಯಾತ್ಮ ಸಂಗಮಿಷುವಾಚಂತ್ಮದೇ (ಬಂದಾ ೧೬-23. (ಸುಗಮ 4 - ಯು) 


ರ್ಮ ಕತ್ಯುವೊಳ್‌ ಕರ್ತ್ಯವೊಂಳಂ ಸಂಗತಿವೆತ್ತಿರ್ಕುರಿ (ಉದ್ಯಾನ, ೧೪). (ಸಂಗತಿ, * ಪಜ! | ಇ] ಪಂಗಮೇಶ (ನಾ). ಕಾ ಸಂಗಮ ೫ : ಸಂದಪಮಳಂ ಸಂಗಮೇಡಂ ನಿಜವಿಬಾಸಕ್ಕೆ 


ಸಂಗತ (ನಾ). ೧. ಕೂಡುವಿಕೆ : ಸೇರುವಿಕೆ. ೨. ಕ್ರಮಬದ್ಧವಾದ ಮಾತು, - | | 


ನುಡಿ : `'ಸಂಗತ್ಮಮೆಂದೆನಲು ಕ್ರಮವಿದಿದ ಸುಡಿಯೆನಿಕ್ಕುಂ'" (ಕುಂ ೧೬-೬೯). 
೩. "ಸಂಗತಿ; ವೃತ್ತಾಂತ" (ಕೂಕ್ಳಕ6 ಕೋಡ): ಬಸದರಾಜದೇದರ ಪೂರ್ವಾಪರ 
ಸಂಗತೃಮುಂ ತಿಳಿಯಬೇಳಿ (ಸೂತ ೯೦.೫). ೪. ಚೆಎತೆ ; ಸಹವಾಸ : ಆ 
ಸ್ಮಿಶಿಯಿಂ ಸತಿ ಸಂಗತ್ಕದ ಇತದಿಂ ಕೆಟ್ಟಾರೊಳಾದೊಡಂ ದುಶಿದಾಬ್ಲಾಂ (ರಾರ | 3) 
೪-೧೬); ಆಂ ಕಿಚ್‌ಯುಂದಿಂ ತೊಟ್ಟು ರಾಲಜಪ್ರತ್ರರ ಸಂಗತ್ಮದ ಬೆಳೆದೆವುಬ್ಬುದಟ್‌ಲ 


ಸಂಗತ್ರ (ನಾ). ಜೊತೆಯಾಗಿರುವಿಕೆ ; ಸಾಹಚರ್ಯ : ಸಾಯ್ಕುಜ್ಮಾನಎಂದ. 
ಕತ್ಕಾಲಕ್ಕೆ ಲೇದದಿ ಅಸಗಸಂದು ತೋರಿದಾಗ್ಕೂ ಪ್ರಠೃತಿಯೊಗ್‌ದಿಂದ ಆದುಗ 
ಸಂಗತ್ಟ ಬರುವುದು (ಣರ ೬-೨೬೧), /. |ಸಂ.) 

ಸಂಗದೋಪ (ನಾ). ಸಹವಾಸದಿಂದುಂಟಾಗುವ ಅವಗುಣ :ಗೃಹ್ಮಾಶ್ರಮದಲ್ಲಿ 
ದೋಜವಿದೆಯೆಂದು ಆದನ್ನು ಬಿಟ್ಟು ಮತ್ತೊಂದು ಆತ್ರಜುವನ್ನು ಓದಿದರೆ, ಅಂಥಮಾಗೆ 
ಈ ಸಂಗದೋಷ ಒಂದೇ ಬರುತ್ತಲೆ (ಆಟಾ. ೬೫೨). ಹಂ) 

ಸಂಗದ (ನಾ). ೧ ಕೂಡುವುದು ; ಸಮಾಗದು : “'ಸಂಭೇದು, ಸಂಗಮ್ಮ 
ಸಂಭೇದ್ಧಂ - ಈ ೩ ರಂಡಲ್‌” (ಪರಾಂ ೧-೪೭) : ಮಠದಲ್ಲಿ ನೆರೆದವರಿಗೆ ಈ 
ತ್ರಿಮೂರ್ತಿಗಳ ಸಂಗಮ ಸಮಸ್ಯೆಯಾಗಿತ್ತು (ದೀ ೫ ಎ. ಎರಡು ನದಿಗಳು 


ರಾಜ ಕುಮುರಾಕಾರಸಾಗಿರ್ತೆಂ (ಬಂದಿ 2-ಒೂ ೧). ಟಂ) | 


ಇ) 


(ಊರ ೪) ; ಸರ್ಪಧೂಹಣ ಸಂಗಮೇಶಂಗರ್ಪಿಸುವೆಎಂದುಗ್ರಗರಳವರು 
us ಕಾ-ಆ೧). [ಸಂ] 

ಸಂಗಮೇಶ್ವರ (ನಾ). ಇ ಸಂಗಮ ೫ : ಸಂಗರ್ಮೆಶ್ಚರಂಗೆ ಹೊಸದುಚ್ಪಮಂ ಶಿಳಿಯಗೃ 
ವಯಂ ತಂದು (ಓರ. ೨-೬೩) : ಜವಿಸಿದಾಗಳ್‌ ಖುಗರ್ಮೇಶ್ವರದೆನಗೆ ಸದ್ಗುರುದಾಗಿ 
ಬೋಧಿಸಿ ಎನುತತ್ಕೆರಾಚಾರರ್ಮಾರ್ಗದೊಳಿರಿಹಿ ಸಲಹಿದನು (ಬಂದ್ರ ೩-೪೪). (ಕಂ) 

ಸಂಗಯ್ಯ (ನಾ). ಇ ಸಂಗುಮ ೫ : ನಡೆ ನೀರು ಕೆಪ್ಪಡಿಯ ಸಂಗಯ್ಯದಲ್ಲಿ ಒಡಗೂಡು 
en ೨೫೫-೧7೬೫) ; ಓಡದಿರು. ಸಂಗಮ್ಮ ಹೋ ವಿಲುವೋಡದಿರು ನಾ 
ಎಮ್ಮುನೊಂದಂ ದೇಡೆನು (ಒಲ ೯-೬೨). ಸಂಗ * ಆಯ್ಕ 


| ಸಂಗರ (ನಾ). ೧. ಆಣೆ ; ಭಾಷೆ ; ಪ್ರತಿಜ್ಞೆ : '“ಆಗೂ£ ಸಂಗರ: . . , ಟ್ರತಿಷ್ವಾ 


5. ಈ ೬ ಪ್ರತಿಷ್ಠೆ'” (ಕಲಹ, ೧೧೮ ಒಂ), ಪ. ಕದನ ; ಕಾಳೆಗ : ಸಂಗರುಕೆವದೊಂಳೆ 
ಮೃಂದಮಂ ವೀಣೆ ಕಾಣ್ಫ್ಮ (ಅಲ ೧೪-ಆ) ; ತರಳಿತವದಲಿ ನುಡಿಯದಿರು ಸಂಗ 
ಅರ ನಿಮ್ಮಯ್ಕೆಥೆರು (ಉಟ್ಮಾಲ್ರೋ, ೬೯) ; ಹಂಗದದೊಂದು. ದಂದುಗಮಣಿ? 
(ಉತ ೧-೪). ೩. ಕೆಬಳಿಸುವಿಕೆ ; ನುಂಗುವುದು. ೪. ಮಾಂಸ, ಇ. ದಡ್ಡ ; 
ಮೂರ್ತ. ೬. ದುಃಖ ; ದೃಥೆ. ೭ ಶಮಿವೃಕ್ನದ ಫಲ. ಆ. ಹಗಲಿರುಳು ; 
ಸಂಗಲಾತ್ಮುಂ'' (ಅಹಾರ. ೨೦). [ಸು 


ಸಂಗರಕೋಳಾಹಳ ೮೨೦೭ ಸಂಗಿಗ 
ನಂಗರಕೋಳಾಹಳ (ನಾ). ೧ ಯುದ್ಧದ ಕೋಲಾಹಲ , - ಗೊಂದಲ ;| | ಸಣ್‌ವೋಯು (ನಾ). ಒಬ್ಬಾತನ ಹೆಸರು (7) : ಪ್ರಥಮಮ್‌ ದುರ್ಗ್ಗನಳಿಟ್‌ 


ಕದನಕೋಲಾಹಲ. ೨. ಯುದ್ದದಲ್ಲಿ ಕೋಲಾಹಲವನ್ನುಂಟು ಮಾಡು | , ಮೂಡೆ ಕಡೆಗೋಡೆ ಎ ಸುಗದೋಯರಾ ಕಪ (ವ್ಯಾಳು ೧೯೧೪, ೧೨-೧೬ : 819), (7) 
ವವನು ; ಕದನದಲ್ಲಿ ಗೊಂದಲವೆಬ್ಬಿಸುವವನು : ಸಆಗಎಸಿದ ತುಳಗದಸದ್‌ ; | ಸಂಗಸುಖ (ನಾ). ಸಹವಾಸದಿಂದುಂಟಾಗುವ ಆನಂದ, - ಸೌಖ್ಯ : ಇದಂ 
4ರದೊಳು ಕಂಗೂಳಿಸುವ ಖಡ್ಗದವಿಡಿದ: ಸೇಗರಕೋಳಾಹಳಲಾದ ರಾದೃತ , ಶಗಿುವದುಭಾವದನು ಕೂಡಲಹಂಗದುದೇದ ತಾವೇ ಬಲ್ಲ ಟಬು ೫೬); 
ತುಂಗವಿಕ್ರಿಮರೆಯ್ದಿದರು (ಲಂಬಾ *-೬). 'ಕದಸಕೋಳಾಪಳ' ವರಾ. |8| ತಶಿಮುಖಿಯರ ಸಂಗಕ್ಕೆ ಎಣಿಸುವ ಪತುವ್ರಾಣಿಗಳು ಪತುಪಶಿಯ ನಂಗುುತ್ಕ ಏಳೆ 


ಶೂಗದಪಿಶುನ (ನಾ). ಯುದ್ಧವನ್ನು ಸೂಚಿಸುವಂಥದು ; ಯುದ್ರಸಂಚಕ : 


(£೦. ಸೂಗಲಳೋಲಾಹಲ | ಎೆಸಲೊಲ್ಲರಯ್ಕು (ಒಡ್ಡೇವ. ೪೧-೧೦೯). |ಸಂ.1 
ವೆವೀಡಿದಂ ತಿರ್ಯಗಾಲೋಕನಮುಲ(ಟ್ಚಕ್ರಮಂ ಸಂಗೆರಹಿಶುನದಿದೆಂಬನ್ನೆಗಂ | 
| 


ದಾಠಿಚಾಳ್ತೆಂ (ಜಗು ೧೩-೧೬೬), (ಹ) 

ನಂಗರರಂಗ (ನಾ). ಯುದ್ದಭೂಮಿ ; ರಣರಂಗ ; ಸಂಗರಂಂಗಮೊಳಪ್‌ವ || (೮. ಸಂಗಸೂತತಿಸ್‌। 
ಬೆಡಂಗಮೆಸರ್ರೆಗಲೆ ಬೆಟ್ಟು ಪಂಗರೆಮುಂ ಶೋರ್ವಂ (ಊರಲು. ೧೧೧). 15೩) | ಸಂಗ (ನಾ). ಗುಂಪು ; ಸಮೂಹ : ಅಲಲಿಸಿ ಬಮುದಿಎಬುನಿಳಾದಳಯತ್ಳ ತ 

ನಂಗರನೆಮರ್ಥ (ನಾ). ರಣವರಾಕ್ರಮಿ : ಸಮಯವಿದು ಸಂಗರಸಮರ್ಧರು ಬರಲಿ | | ಶಾಜವಿತ್ರವಿದು ತಕ್ಕೆರೆ. ಸಂಗಳಿಗಣತಮೆಂದು ಕಡಲೊಳ್‌ ಬುಟದೆಂದದುಗೆಯ್ದ 
(ಉದ್ಮಾಲ್ರೋ. ೬-೧). Wal | ಜ್ಯ ನುಬ್ಮುಚಿಲದಿಂ (ಕಬ್ಭಾಜ. ೪೬೪ ಪ್ಯಾಬ್ಮಾ). 17. ಪ್ರಾ. ಸೂಘದಿ./ ನಂ. ಸಂಪತಿ) 

ಪಂಗರನಾಸಿಗ (ನಾ). ಇ ಸಂಗರಸಮರ್ಥ ; ಆ ಸುರೇಶೃರರತ್ತ ಜು್ರಾದರ್ತ | | ಸಂಗಳಿಕೆ (ನಾ). ಸಂಗ್ರಹಿಸುವಿಕೆ ; ಸಂಕಲನ ; ಸಂಪಾದನೆ : ದ್ರದ್ಯಪಂಗಳಿಕೆಯು 
ಉರ್ಮುಕವ ಭಾಸುರಾಸ್ತ್ರಮುಖಾಗ್ರದಲ್ಲಿ ಮೇಳೈಇ ಮಿಗೆ ಬೋಳ್ಕೆಒ ನಂಗರಾಗದ | 39) ಗೋವಿಂದ ದುಹವಿದೃದ್ರತಾಶಿವು ಗೋವಿಂದ (ಮ್ಕರಾಂ, ೧೪೨-೨). 17+ - ಇಳೆ] 
ಬಲ್ಲಹದ ಬಳಿಗೈದೆಂದು ಬೀಳ್ಕೊಟ್ಟ (ಆರಾ. ೬-೬-೪೪). [ನರನ 4 ಸಾರ ಸಂಗಳಿಸು 'ಸಂಗಡಿಸು' ನೋ. 

ಕಂಗರಹಿತ (ನಾ). ಏಕಾಕಿ ; ಒಂಟಿ : ಗುಗ ವೀ ವಾತಾಳಳೆ ಹಂಗ ಒಂದದಿ ಹೇಳೆ | | ನಂಟ 'ಸಂಗಡ್ಮ' ನೋ. 


ಮಂಗಳಮೂರುತಿ ದಾರಾಯದ ಜಡೆವಿಬ್ಟು ಸಂಗಪಹಿತಳಾಗಿ ಹರಿವುತ (ಸದ್ದು ೫-ಅ); | | ನಂಗೆ (7). (ಸಃ ಅದೆಂಯುತ್ನಾಹದುಂತನಾದೂಡರುಹಚ್ಛಾರನಡೊಳ ಪ್ರತ್ನಕ್ತ 


ನಾನು ಅಭ್ಞಾವಿದನ್ನು *ಳೆದುಕೊಂಡು ಸಂಗರಹಿತನಾಗಿ ದ್ವಂದೃಗಳಷ್ನು ಮುಂ, ಮುಮದವನಿದವಿಗದುದೊಂಬ ಮೂಳುತೆಣದೊಳಾಗದುಸಿದ್ದ ದಟ್ಟ ಸಂಗಾಣಿ 
ಸಿದ್ದ ಭ್ರರುಷವಾಗಿದ್ದೇವೆ (೧ಬ. ೬೨). (0) ೫3) ವಿಭಾಗಂಗಳ್‌ ಪ್ರತ್ಯಕ್ಕೆಮಾದೊಡೆ (ಬಹು ೨-೫೪ ಐ). (ಗ 

ನಂಗರಾಜಿರ (ನಾ). ಪ ಸಂಗರರಂಗ : ಸಂಗರಾಜಿರದೊಳ್‌ ಉರವರಂಬ | | ಸಂಗಾತ್ಮ 'ಸಂಗಡ,' ನೋ. 
ಉಳಕುಳಕ್ನೇಯೊಂದೆ ಬಲ್‌ ಪಾಲದೇ (ಅಂತರ ೧೨-೧೬ [ರಂ] ಸಂಗಾತ್ಮ `ಸಂಗಡ್ಮ' ನೋ. 

ನಂಗಲಿಪ್ತ (ನಾ). ಮೈತ್ರಿಯಿಂದ ಕೂಡಿದುದು ; ಸ್ನೇಹದಿಂದ ಕೂಡಿದುದು : | | ಪಂಗಾತ್ಮಿ (ನಾ). ೧ ಒಡನಾಡಿ ; ಜೊತೆಗಾರ : ಅತ ಬರನೆಂಬದ ಕಣಾ ಸಂಗಾತಿ 
ಆದರ ಟತ್ರ ಸಂಗಲಿಪುದಾಗಿರಲಿಲ್ಲ ಗುತ್ತಿಯ ಹೃದಯದಂತೆ (ಉುರನು. ಟಂ). ವಾರಾಯಣಮಹಿಗ (ಬಟ್ಮಾ. ೬-೫) ; ಬಾಲ್ಕದಿಂದಲೂ ಇಬ್ಬರೂ ಸಂಗತಿಗಳು 

[0] 5] (ಲ. ೨. ಹೊತೆಗಾತಿ ; ಸ್ನೇಹಿತೆ : ಮದುದೆಯ ಸಂಗಾತಿಯು ಜೀವನದ. 

ನಂಗಲಿಸು (ಕ್ರ). ೧. ಕೂಡು ;ಸೇರು ;ಸಂಗ್ರಹಗೊಳ್ಳು :ಗಿಡ ಬಂಚುವಂಗೂಗ | | ಸಂಗಾತಿಯೇ ಆಗುವಳು (ಲು. ೧೯). ೩. ಹೆಂಡತಿ ; ಪತ್ನಿ : ಸುಡು... ಕಲಹ. 

ಸೂಗಲಿಸಿದುವು ಲಾವಂಟಿದ ಬೀಸುಗೆಗೆಗಳಿಸಿ (ಅಂಜ ೧-೩೬). ೨. ಸಂಗ್ರಹಮಾಡು; | | ಟೋಟಂ ಮುಟ್ಟ ರಣತಿಯುವ (ಲಮ. ೫). 1 ತೂ. ಸಂಘಾತಿಸ್‌) 


ಸಂಗ್ರಹಿಸು : ತ್ಮ ನಾರಪುಜ್ತಕವ ಸಂಗಲಿಸಿದದರುಜಬಾಚ್ಞೆಯೊಳು (0.೪೪೬1. 1 | ಸಂಗತ್ತಿ (ನಾ). (ಮನುಷ್ಮರ ಚರ್ಮದ ಮೇಲಿರುವ) ಚಿಕ್ಕ ಕರಿಯ ಮಚ್ಚೆ ; 
೩. (ಅಲಂ) ಒಟ್ಟು ಅಭಿಪ್ರಾಯವನ್ನು ನೀಡು ; ಒಮ್ಮತವಾದ | ಕಾರಳ್ಳು : ಸುರೇಶ ಅದಳ ಎಡಗೆನ್ನೆಯ ಮೇಲಿದ್ದ ಇಸ್ಟು ಸಂಗಾತಿಯನ್ನೇ ಬಹಳ 
ಸಲಹೆಯುಂಟಾಗು (7): ಹಂಗಳ ಜಪಕರೆಲ್ಲರನು ಮುನಿಹಿ ಸ೦ವಾಂಗ [೫] ಹೂತ್ತು ನೋಡುತ್ತಾ ಬಳಿತಿದ್ದ (ಉಣ. ೫೬. ಗ 
ದಜ ಸಂಗಾತಿವೆಣ್‌ (ನಾ). ಜೊತೆಗಾತಿ ; ಸ್ನೇಹಿತೆ ; ಸಖಿ : ಸಂಗಾತಿದೆಂಗಳ 
(ರರ. ೬೩-೬೧), |< ನಂತಯ) 

ಸಂಗದ (ನಾ). ೧ ಕೂಡುವಿಕೆ ; ಸೇರುವಿಕೆ : ಸಂಗಮ - ಸಂಗವ: ಹಿಮ- ಹಿದ 


Woras, + ವೆಗ್‌1 
(ಯುದ. ೩೩೩ ಡೋ). ೨. ಕೂಡಲಸಂಗಮ; ಸಂಗಮಲ್ಸೇತ್ರ : ನಂಗದದ ಸಂಗ ಕ 
ಮೇಶ್ವರ ಸರಿ ಯ ಬೆಂಳೆಗೆ ನಂಜ ದುತ್ತ೦ ಬಜ (ಬಸೂ. ೧೪೬ 11000). ಬಟದಾಸಚೊೋರ್ಣಂ . . . ವಿತಾಲತಈಶುಂಗಸಾಧಕಳನಂಗಿ ಪೌಠಾಂಗರಾ 


ಓಲ ಸಂ. ಸಂಗದು। 
ಸಂಗದಂತ (ನಾ). ಪ್ರಾಪಂಚಕವಿಷಯಗಳಿಗೆ ಅಂಟಿಕೊಂಡಿರುವವನು; 
ಸಂಗಿ (7) : ಲಂಗವರೀಕ್ಸಿತಮ ನಂಗದಂತಯೊದೆನ್ನದಿರಯ್ಮೂ ತರಣ ಮನಬಂದಂತೆ 


ವಶೀಕರಗಚೂರ್ಣದಖದುದು ಬಳೌಭಧ್‌ಎಳೀಚಯಂ (ಅಂತ್ರ ೧೧-೧೫). 


ಮುಡುದ (ಇಸ್ಕರ « ಅಂ ೧೯೯) ನಂ. ಸಂಗದತ್‌1 ಸೋಂಕಿ ಸದ್ದಶಿಯಿಲ್ಲಂ (ಟಟ ೧-೨೨). ೩. ಸಂಗದಲ್ಲಿರುವವನು ; ಒಡನಾಡಿ : 
ಸಂಗದಳ್ಳಿ, (ನಾ). ಒಂದು ಊರಿನ ಹೆಸರು : ಸುಪ್ರೀ ಗೊಗ್ಗಿಯ ದಮುನದಗತಿ |೪|] ಬಜುಮೂತಿಂಗೆ ಬಯಲ ಸಂಗಿ ಒಲಿದನೆ ಮುತು ಮುವಖ್ಬು ಕಂರ್ತು ಜಗೋಶವನಟ್‌ 

ಸಾದನ RR (ಉತ್ತರ ಕ 3೬-೬) : ಜಂಗೆಮುದರು ಸಂಗಿಯೆ ಧೂಧಾರಿಯೆ . . . ಅಲ್ಲ 

TN ಕಾಣಿದಯ್ಕು ಬಿಸ್ವಂಗಿ ನಿರಾಧಾರ ( ಒಡ್ಡ ೫% 2) ; ಲಿಂಗಣ್ಣನುಂ ಚಿಕ್ಕಲಿಂಗಣ್ಣದುಂ 
ಸಂಗವಿಸು (ಕ್ರಿ). *'ಕೊಡು; ತೋರು; ಕಾಣು'' (ಟೂರು ಬೂತ); ಜಡ | ಶರಣ ಸಂಗಿ ಸತ್ಮಣ್ಣಮಂ . . . ಇವರೆಲ್ಲರುಂ ಪ್ರಾಣಲಿಂಗಿಗಳ್‌ (ಯಪ ೬-೬). 

ಪದಘಟ್ಟಣೆಯ ಯಣೆೇಡುಗಡಿಗೆ ಸಂಗವ ದಿರಡಿಿದಬುಧಿಯ ಹಡಗಿನ | ಹಂ. ಸಂಗಿವ್‌) 

ಮೊದೊಬೆದಾಡುತಿರ್ದದು ಇತ್ತಿ ಕಡಲಿವಲಿ (ಹಾಂಗಾ ೬.೩ ಗ) | ಸಂಗಿಗ (ನಾ). ಇ. ಸಂಗಿ ೩ : ಅಂಗದ ನಂಗಿಗರಲ್ಲ ನಮ್ಮ ಬುವಯ್ಗನು 


[ಆ ಸಂಗಮಿಸು?]) toms. an. IK, +- ಆಗ 


ಸಂಗಿನಿ ೮೨೦೮ ಸಂಗೂಢ 


ಸಂಗೀತಶಾಲೆ (ನಾ). ಗಾಯನವಿದೈಯನ್ನು ಕಲಿಸುವ ಶಾಲೆ ; ಸಂಗೀತ 
ಪಾಠಶಾಲೆ : ಸಂರ್ಗಿತತಾಲಾಮಾಲಿಕಾದಳಯಿತಮಹೀತಳದಿಂದೊಳಗೆ ಬಳಿಕದ ಕೋಟೆ 
ಗೊಬ್ಬದವು ವಾಲ್ಕು ಮೀಲದೆ ಗೊಡಪುದಂಗಳ್‌ (ಲಾಭದ ೧೩ -೧೬೪ದ) ;ಶಾಲೆಯ ಖರ್ಚು 
ವೆಚ್ಚಕ್ಕಾಗಿ ಹಣ ಒದಗಿಸಲು ಶಾಲೆಯು ಸಂಬಾರೀಸಂಗೀತತಾಲೆಯುಗಿ ಮುರರ್ಶಪ 
ಗೊಂಡು ದೇಶಾಟನೆ ಮಾಡಲು ಪ್ರಾರಂಭಿಸಿತು (ಬೀಟ ೨೪೯). ನಂ. ಸಂಗೀತತಾಲಾ! 
ಸರ್ಯ್‌ತಶಾಸ್ತ್ರ (ನಾ). ಗಾನಶಲೆಗೆ ಸಿಬಂಧಿಸಿದ ಶಾಸ್ತ್ರ ; ಗಾಯನಶಾಸ್ತ್ರ : 
ದೀಕ್ಷಿತರ ಕೃತಿಗಳಲ್ಲಡಾಮುದ ದಾಕ್ಮೀಳಾತ್ಮ ಸಂರ್ಗೀತತಾಸ್ತ್ರದ ತಿರುಳು ಗೋಚರವಾಗಿ 


ಸಂಗಿ (ನಾ). ದೊತೆಗಾತಿ ; ಗಳತಿ ; ಸ್ನೇಹಿತೆ : ಎರ್ಜರ ಸಂಗಿ, ಧಾವತರಂಗಿವಿ 
ಟ್ರಮಸಸೆ ರಖಯುಪಿಟತ್ರದಲಿ (ಬ. ೧-೨೬). ನಂ ಸಂಗವೀ! 

ನಂಗಿಸು (ಕ್ರಿ). ೧. ಕೂಡು ; ಸೇರು ; ಬೆರೆ : ಸೃಟಿಕ ಸೃಚ್ಛದ ಉಾಂತಿಯೊಳ್ಳ, 
ಎಲಸತ್ತ್ರದ್ಕೋಶನೋದ್ಯತ್ತ್ರಭಾವಟಲಂ ಸಂಗಿಸೆ ದಹಿ ಪುಟ್ಟಿ (ಕರಗ) : ಇತ್ಟಲಿಂಗ 
ದಲ್ಲಿ ಬೆಟ್ಬನೆ ಅಂಗಮವವ್ರಾಣಂಗಳು ಸಂಗಿಸಬೇಕು (ಇಂತ ೨೬೪). ೨. ನೆರೆ; | $ 
ಸಂಧೋಗಿಸಷು : ಆ ವತಿಪ್ರತೆಯಪ್ಪ ಐಗಿಯು ತೋಪಿವಲಿ ಮಿಯೊಡನೆ ಸಂಗಿ 
ಎ ಗರ್ಭದ ಧರಿಸಿ (ಯಾಗ ಉಕಾ). ೩. ಒಪ್ಪು ; ಸಿಕಾಣು ; ಬ್ರಹ್ಮನ 


ಬುದ್ದಿ ವಿಕೋ ಇದು ನಿಮಗೆ ಸಂಗಿಸುದೆಂದೆ (ಯೋ ೧೦೨-೪೦೬). ಇ. ಸೇರಿಸು; 
ಹೊಂದಿಸು : ಅಂಗದ ಲಿಂಗಮಂ ಮನದ ಲಿಂಗಮನುತ್ತರಛಾದಲಿಂಗಮಂ ಸಂಗಿ: 


ಆನಂದದಾಗುತ್ತದೆ (ಸಂಗಂ. 2981: ಸಂಗೀತರಾಸ್ತ್ರದಲ್ಲಿ ರದುಗೆ 
ಗತಿಯುಲ್ಲದಿದ್ದರೂ ಇದು ಕುಂರಳಂರವಂಬುದನ್ನು ಗುಡುತಿಸುವಷ್ಟು ದರಿಣತಿಯುತ್ತು 
trees u). Mal 


ಮುಟೆಗೆಯ್ದು (856, ) : ಕಂಗಟ್‌ಯ 6ೋಲಂಗೆ ಬೆಂಗದಿ ಸಂಗಿಸಿದ ದೊದೆಯುಗಿ | | ಸಂಗೀತಸಭೆ (ನಾ). ಇ ಸಂಗೀತಕಚೇರಿ : ಒಮ್ಮೆ ದುದ್ರಾಸಿನಲ್ಲಿ ಬ್ರಾರಂಧವಾದ 
(ಊರಾ ೧೧-೧-೪) : ಸಂಗೀತಕಾರರು ತಾಳದೇಳದ ದಸು ಸಂಗಿಸಿಕೊಂಡು | | ಸಂಗೀತಸಧೆಯೊಂದು ಕೇರಿ ಕೇಳುವುದಕ್ಕೆ ಶುಲ್ಕ ದಸೂದುಮಾಯತ್ರಿದ್ದುದನ್ನು 
(ಈ ೧-೪೨). ೫. ನೆರೆಯುವಂತೆ ಮಾಡು ; ನೆರೆಯಿಸು : ಮಂಗಳಮೂರುತಿ | ಅಂಡು (ಇರ್ಚ್‌ಆ೬ ೨೬೨). (ನಂ. ಸಂರ್ಗತಸಧಾ) 
ಹಯವದನ ಸಂಗಿಮಿಯೆದ್ಲೊಳು ರತಿಸುಖದಮುಯನ್ನ (ದಾಟ ೧೦೯-೩). , ಸಂಗೀತಿ (ನಾ). ೧. ಗೀತ ; ಹಾಡು : ದುಂದಾರದ ಖರ ವಿಡುಷದ್ಭೃಂಗಸಂಗೀತಿ 
(ರಂಗಿ - ಬು fu) 16೬. ಸಂಶಂಗು ಟೆಲ್ಪಂ ನೀಡಿತ್ತು (6೦೬. ೭-೫). ೨. ಮಾತನಾಡುವುದು ; 
ಸಂಗೀತ (ಗು). ೧. ಹಾಡಲ್ಪಟ್ಟ : ಹಾಡಿದ: ಅತ್ರಿಯ ಬಿರಿಯ ದುಗಂ ಧುಲಪತ್ರಯ | | ಸಂಭಾಷಣೆ. ೩. ಧರ್ಮಸಭೆ : ಮುರ್ಮಾಚಾರನರಾಯಣನು ಅಗಿಅಲಾಗ್ಗೆ 
ನಂಗೀತಕೀರ್ಕಿಸೋದುಂ ಸಳಲಸ್ನಿತ್ರಬಲವೂಲ್ಕ (ತಲಾ ೧೬೧ (ನಾ). ; || ಧರ್ಮಸಧೆಗಂನ್ನು ನಡಸಿ ಸದ್ಮರ್ಜುದ ಸ್ವರಂಪದನ್ನು ಶೋಧಿಸಿ ಶ್ಮಿರಪಡಿಸಲು 
೨. ಸಾಮೂಹಿಕವಾಗಿ ಹಾಡುವುದು : ಸಮೂಹಗಾಯನ. ೩. ಶಾಸ್ತ್ರೀಯ | ಭ್ರಯತ್ನಿಸಿದರು. ಇಂತಹ ನಾಲ್ಕು ಧರ್ಮಸಭೆಗಳು - ಅವುಗಳಿಗೆ “ಸುಂಗೀತಿ'ಗಳಿಂದು 
ವಾದ ಹಾಡುಗಾರಿಕೆ ; ಗಾಯನಕಲೆ : ನಾರದನ ಸಂರ್ಗತದದ್ದರಿಣಾರಿಯರ ಹೆಸರು (ರಾರ ಖಾ ಹಂ) 
ಪರ್ತನ ಶೃತಿ ಸ್ಫತಿಯೂಲುದಬೆಯುಗ್ನಡಣೆ ಬೌರಾಣ ಪ್ರಬಂಧಗಳ ನಾರಳರ |2| ಸಂಗೀತೋತ್ಸವ (ನಾ). ಗಾಯನಸಮಾರಂಭ : ಸಂಗೀತೋತ್ಸವ ಬೇವಿತೇಶ 
ಖದ್ಮೋಹನದ ಕೈದಾರ ಕೇಳಿಸಿತು (ಸೂಂರಾ ೧-9೫೧) ; ಸಾಳೇತವುಲಜನರ್‌ ಬರೆದು | ದರದಿದ್ದಾದ್ಕಾಸ ... ಲೋಕರಕ್ಷಳ ಎಮುತ್ತೊರ್ಡಳ್‌ ಮಹಾದ್ರೌಢೆಯುತ್ತುಂಗೋರೋಜೆ 
ಸಂಗೀತಾಧಿಪಯವಾದ್ಮಳಲೆಗಳಿಂ ಕೊಂಡಾಡಿದರು ರಾಜನಂ (ಶ್ರೀರಾಮಾ. ೧-೪೩೬). : ದುಶೌಳಯುವೆ ಿಬನಂ ಕೊಂಡಾಡೆ ಬಕ್ಕಂ ವ್ಯವಂ (ಕೂಕ್ಳಿನು. ೨-0೬). 10.1 
ಇ. ಹಾಡು ; ಗೀತೆ : ಸಂಗೀತವು ಪಾಡುವ ಸದುಯದೇಮೊ (ಅ ೩-೫೨-೬). | | ಸಂಗೀರ್ಣ (ಗು). ೧. ಒಪ್ಪಿದ ; ಸಮ್ಮತಿಸಿದ. ೨. ಸ್ತುತಿಸಿದ ; ಹೊಗಳಿದ. 
೫. ಗೀತ, ನೃತ್ಯ, ವಾದ್ಮ - ಈ ಮೂರರ ಮೇಳ : ““ದೃತ್ಯ, ಗೀತ, ದಾದ್ಮ [oN] 
— ಈ ೩ ಸಂಗೀತವೊಲಬುದು”" (ಹಬ ಇ). [ನ] 36] ಸಂಗ್ಳು (ನಾ). ಒಂದು ಬಗೆಯ ಮರ : ತಡಖ 60ದರಿ ತೆಂಗು ಸಂಗು ಕೇದಗೆ ಕದಂ 
ಸಂರ್ಗಿತಕ (ನಾ). ೫ ಸಂಗತ ೫ : ದುಮೂರೀಲಟಹವ್ರವೃತ್ತವಿಲುಗ್ನೃತಂಗಳಂ ೬.೬ ದೇವು ದುಂದಾರಂಗಳಡಸ ತುಂಬದ ಚೆಲುವ ಭೂಜಂಗಳಿಂದ ಮಿಗೆ ಕಾಪನಂ 
ಮೆಚ್ಚಿ ನೋಡೆ ಮದುಳ್ಟಿತ್ತು ಖಗಾದ್ರಿ ಚಕ್ರಧರವಂ ಸಂರ್ಗಿತಕತ್ರೀದೆಯಿಂ ಇಡಪು ೯.೩೪) ಕಣ್ಣಿಸೆದುದು (ಇಂಗ. ೫-೧೬). ದೇ. 8 ಶಮಿ, ಚಿಪು! 
ಸಂರ್ಗಿತಳದಿಂ ಉದ್ಕಸಂಗಳದತಿಚತುರದಿಬುಧಗೋಷ್ಠಿಗಳಿಂದುತ್ತುಂಗಬಟೆ ತಡೆದುದೀ | | ಸಂಗ್ಮು (ನಾ). ಸಂದೇಹ ; ಶಂಕೆ : ಶರಣಾಗತರಳ್ಳಿಕರಂ ಹದ ಹು ಪಾದಾಬ್ವಧ್ಯಂಗರಂ 
ನಿಯಸಂಗತಿಯಿಂ ಪೊಬ್ರು ಪೋಡ್ಯದರೆಗಳಿಗೆಯವೋಲ್‌ (ದಲ್ಲಿ ೮೬) (ಸ) ಧಾರೀರಿಯೊಳು ಸಂಗಿಲ್ಲದೆ ಬಲ್ಡಾಳ್ಗಳನರಿಮುದದಿಂ ದೋಳದಿಲ್ಲ ದೂನೂರ್ವ್ವರಂ 
ಸಂಗೀತಳಚೇರಿ (ನಾ). ಗಾಯನಸಭೆ. - ಕೂಟ : ಇದಾಂದ ಆದರ |೫| . . . ಚಂದ್ರಧೂನಣದೇದರ ಕಾಲಂ ಕಟ್ಟ ಧಾರಾಪೂರ್ಜಕಂ ದಾಡಿ ಕೊಟ್ಟರು. 
ನಂಗೀಹಳೆಚೇರಿಗಳಲ್ಲಿ ಶ್ರಾವಕರು ಶಲ್ಲೀದಿರಾಗಿ ಸಂರ್ಗಿತದಾಧಿಯಲ್ಲಿರುತ್ತಿದ್ದರನ್ನ (ಅರ 9-೬೨ -ನು. 1360), |1./ ಶಮಿ, ದಮ್ಮ ಇ ಧೈರ್ಯವನ್ನು ಕಳೆದುಕೊಳ್ಳು) 
ಬಹುದು (ಬೀಜ. *) [ಸಂಗತ 4 ಕರಂ) 1 |ಸಂಗುಡಿ 'ಸಂಗೈೆಡು' ನೋ. 
ಸಂರತತಲೆ (ನಾ). ಹಾಡುವ ಕಲೆ ;ಗಾಯನರಲೆ : ಸಶುಸ್ತ್ರೀಯ ಬುರ್ಗಿತಕಲೆಯಲ್ಲೂ | ಸಂಗುಡಿ, (ನಾ). ಬಾವುಟ ; ಧ್ವಜ : ಗುಡಿ ದೇಣ್‌ ಉಂಡವಟಂ ಮೊಂಂ ಗಳಿಗೆಯುಂ 
ಉದ್ದಾಮವಂಡಿತನಾದರು (ಗದಾ 5೪). (ನಂ ನಂರ್ಗತಳಲಾ] 


ತೊತ್ತೆತ್ತುದುಂ ಬಂದಿ ಸಂಗುಡಿ ಬೇಣ್‌ ಕರಟಣೆ ಗೋಣೆ ದಂಡಿಗೆ... ಎಂಬವಿನಿತುಂ 

ಸಂರ್ಗಿತಗಾತಿ (ನಾ). ಸಂಗೀತವನ್ನು ಹಾಡುವವಳು : ಗಾಯಕಿ : ಆದಳು | ೫! ದಂಡಿಂಗೆ ಸಾಮಗ್ರಿಗಳ್‌ (ಬ್ಯೂಟ ೧-೩). ಗ 
ಒಳ್ಳೆಯ ಸಂಗೀತ್ತರಿತಿ (ರೂಂ). |ಸಂಗೀತ 4 ಇ ಇತ್ತಿ 'ಸಂಗುಣ (ನಾ). ಜಟ್ಟಿಕಾಳಗದ ಒಂದು ವರಸೆ ; ಮಲ್ಲಯುದ್ದದ ಒಂದು 
ಸಂಗೀತಗಾರ (ನಾ). ೧. ಸಂಗೀತವನ್ನು ಹಾಡುವವನು ; ಗಾಯಕ : ಸಬೆಯ | | ಪಟ್ಟು : ಯೆದ ಮುಹಗ್ಗಳಂ ರಡ ಕಕ್ಟದದಂ ಮುಹಡಂ ತುಳಾಡಿ ಸಂದಸುದಿಡಿಮ್ಬು 
ಸಂಗ್ಗೀತಗಾರದು ತಾನು ಸಂತೋಷಖಡುವುದಲ್ಲದೆ ಇತರರಿಗೂ ಆನಂದವುಬು | ಸಂಗುಣದಳುಂಬಗೆ ದಾಸಗೆ ದ್ಲಾಮುಟ್ಟ . . . ಎನಪ್ಪ ಜೆಟ್ಟಿಗನ ನಚ್ಚಿನ ಬನ್ನಗ 

ಮೊಡುತ್ತಾದೆ (7096. ಇಂ) : ಉದ್ದಾಮ ಸಂರ್ಗಿರ್ತದರರಾದ ಅಣ್ಣಯ್ಮನೆವರಲ್ಲು' : ಮೊಬ್ಬೆ ಉದಿದರ್‌(?) (ದಾಟ್ರಫಿ ೨-೩೪). |?) 
ಎ. ಸಂಗೀತಾಭ್ಮಾನ ನಡೆಯಿತು (6೮. ಹಾ), ೨. ಹಾಡುವಿಕೆಯನ್ನು | ಐ] ಸಂಗುಣಿತ (ಗು). ೧. "'ಗುಣಿತವಾದ ; ಗುಣಿಸಲ್ಪಟ್ಟಿ'” (ಆರ್ಥ ಕಡ) : 
ಕಯಿುವ ಗುರು,- ಉಪಾಧ್ಮಾಯ : (9) mons + -ಗಾರ (ee) | ನದಧನಸಾದಧಿ ಎರ್ಯನ್ನದೀನದುಂದಾರಳುಸುವುಗಂಧಿತ್ಛಾಸಂ ದದನಂಗುಣಿತ 
ಸಂಗೀತಗಾರ್ತಿ (ನಾ). ಎ ಸಂಗೀತಗಾತಿ : ಉತ್ತರ ಓಂದುಖ್ವಾದದ ಒಬ್ಬ | | ದ್ವಿಸಹಸ್ತವತ್ತರಾಂತ ಸ್ಮಟಶಾ1ದ್ಯುತಾದ್ಕವಹರೇಜು (ಣರ್‌ಲಾ. ೧೦-೧೧) (ನಾ). 
ಸಂಗೀತಗಾರ್ತಿಯು ಅಂದು ಆದರ ಸಂಘಕ್ಕೆ ಆಗಮಿಸಿದ್ದಳು (ಅಯಂತ ೩೩೩). | | ಎ. ಗುಣಿತವಾದುದು (?) : ಅಸಯಖ್ಮಾತ ಸೂಗುಣಿಸದುಳ್ಕುಂ (ಗೊಮ್ಮುಳಾ ೨) 


(ಸಂಗೀತಗಾರ + - 8 (<— 3) H Mel 
ಸಂಗ್ಗತತೂರ್ಯ (ನಾ). ಹಾಡಿನ ಇಂಪಾದ ನಾದ : ದಿವಿಜದಾಲಕ ಳರತತತತೂತತ ಆ) ಸಂಗೂಢ (ನಾ). ೧ ಸಂಪೂರ್ಣವಾಗಿ ರಹಸ್ಕವಾಗಿಟ್ಟುದು, -- ಮರ 
ಭನಖಷಿಲಾದನದ್ಧದಾದಿತ್ರಂ ಸಂಗೀತತ ಆರ್ಯ ಮಾಗ್‌ (ಕಾಂತಿ ೧೨-೬೦ ಆ). (ನಂ.1 ಮುಚಿದುದು : ತನ್ನ ಭಾಮೋದ್ಯೇಗದನ್ನು ಸಂಗೂಢಗೊಳಿಸಿಕೊಂಡು ತನೆಗೆ 


ಸಂಗೃಟೀತ 


ಗೊತ್ತಿದ್ದುದನ್ನೆಲ್ಲ ಆದಳು ಶಾಂತಮಾಗಿ ವಿದರಿಸಿದಳು (ಇಂಡಿ, ೫೧), ೨. ಸಂಗ್ರಹಿತ 
ವಾದುದು ; ಸಂಕುಚಿತಗೊಂಡುದು. ಒ ಸೇರಿಸಿದುದು ; ಕೂಡಿಸಿದುದು : 
*`ಸಂಗೂಢು, ಸಂಕಲಿತು- ೨ ಹುದು/ಬ್ಬಟ್ಟದ್ದು, ನೆರುಷಲ್ಪಟ್ಟದ್ದು'' (ಒದ್ದಾಟ ೬೪೪). 
೪. ಕ್ರಮಗೊಳಿಸಿದುದು ; ವ್ಯಮ್ಮಿತವಾದುದು./ ೫೩) 


ರ೨೦೯ 


ಸಂಗೃಹೀತ (ನಾ). ಸಂಕಲನ ; ಸಂಗ್ರಹ : ಆನುಧವದ ಕಲಶಗಳಲ್ಲಾ ಬೆವವಾಗಿ | $ 


ಬಹುತು ಮೆದುಳಿನ ಸುಬ್ಬಂ ಧಾಗದಲ್ಲಿ ಸಂಗ್ರಹೀತವಾಗಿದದೇಕು (ರುತ ೧೨೦). 
[| 
ಸಂಗೈಡು, ಸಂಗಡಿ, ಸಂಗುಡಿ, (ನಾ). ದ್ರವಪದಾರ್ಥಗಳನ್ನು ಅಳೆಯುವ 
ಒಂದು ಮುನ, - ಅಳತೆಯ ಪಾತ್ರೆ : ತುಪ್ಪದ ಸಂಗ್ಮ್‌ಡಿಗೆ ವಿ ೨ ಎಣ್ಣೆಯ 
ಸಂಗೈಡಿಗ್‌ ದಿ ೧ (೬ ೧೦೪-ಅ-೬೩ , 19), ಸಂಗಡ : ತುಪ್ಪಮೆಣ್ನೆಯುದ್ಬ ಕೊಡಕ್ಕೆ 
ಹೂಬ್ಬಗೆ ಹಿದ್ಧಿಗೆಗರೆದಾಟಂ ಸಂಗಡಿಗೊರ್ಮಾನು . . , ಆಳ್ಕಿಂ (ಎಇ. ಸು. ೩೬-೩೩ ; 
64332. ಸೆಂಣುಡಿ, : ಅಂಗಡಿಯ ಗಾಳದ , , . ತೆಂಗು ಜಾಸುವೆಯಿಪ್ಪೆ ಗೇರು 
ಎಳಂಗವಂತಲೆ ಮುಖ್ಯತ್ಕೆಲದ ನಂಗುಡಿಯ ಓಂ ಸಂಗಬವ) ಸಂದರಣೆ ನದದವು ಕಯ. 
ದಾಲದಲಿ (ತೂರರಾ ಇಇ). ಟಂ ತೆಲು. ಸಂಗಡ ಇ ಒಂದು ಬಗೆಯ ಪಾತ್ರ) 
ಸ೦ಗೊಳಿಸು (ಕ್ರಿ). ೧. ಕೂಡಿಸು ; ಸೇರಿಸು : ಒಂದನಣಿಸಿ ಎಗೆಳೆ ತುಂಬದ ದುತ್ತ 
ಮತ್ತೊಂದಕ್ಕೆ ಸಂಗಯಿಲ್ಲದ ಲೆಕ್ಕ ಇದಜಬದದ ಶೆಆ ಲಂಗ ಇದ ಸಂಗೂಳಿಸಾ 
ಧೂಗಿತನಾಗಲಾಲ್‌ (ರನ. ೪೬-೮೫೨) : ಲರ್‌ತ್ರಯು ದಡಿನತ್ರಯ ಕಂಗೂಳಿಸುವ 
| ಕಾಲದೇಶ ವುದುಪ್ರ್ರಯಮಂ ಸಂಗೂಳಿಸುದಯೊಂದಜೆ ಹಣದ ಏಡಿದೊರವುದಬಲೆ. 


(ಹಾಗ್ಗಾ ೩೫). ಮ. ಓಟ್ಟುಗೂಡು ; ಗುಂಪಾಗು : ರುದ್ರಕನ್ಮಯರ ಮಾರ್ಪೊಳದಾ | ೫ 


ಮುಗಿಲಲ್ಲಿ ನಾಡೆಯುಬ್ಬಳಿಸಿ ದಿರಾಮುತ್ತು ವೆಗಟ್ಟ್‌ಂಗಡಲೊಳ್ಳೆರೆಯೊಳ್ಬಮಂತು 


ಸಂಗೊಳಿಸಿ ವಿರಾಜಸಿರ್ವ ಜಲದೇವಿಯರಾಳ್ಯತಿಯಂತೆ ಸಂತತಂ (ಏಸಿ. ೨-೪೦). | 
೬. ಒಟ್ಟುಗೂಡಿಸು ; ಕಲೆಹಾಕು : ಅಂಗಬಿಯರನು ಪಡಿಯಚತಿಯರು ಸಂಗೂಳಿಸಿ | 


ಜಡಿಕೆಯಿದು ವಿಲಿಸಿದದು (ಸಾಲ್ಯವಾ ೬೨-೩೩) ; ಮೂರಗಲ್ಕಳಾರ್ಯಳೆ ಸಕಲದ್ರುಗಳ 


ಸ೦ಗೊಳಿಸಿಯೆ ದಾದದಿಂದ (ಜೂರಾ. ೪-೧ ೪. ಉರಿಟಾಗು: ವನಂದಯಶಯದ | 3 


ನಾರೆುತ ಉಯ್ದು ಪಿಂಗದೊದೆದೊಡೆ ಅಳೆಯೋಜನು ಗಂಗಧೂಪತಿ ಕಂಡು ವಿಸ್ಮಯ 
ಸಂಗಂ (ಬಲಾ ೫0-64), ೫. ಉಂಟುಮಾಡು ; ಒದು : ಕುಗಳಗ 
ಪತ್ರಿಕೆಯು ವಿರ್ಧನಿಕಂಗೆ ವಿಧಿ ಮೂಕಂಗ ದಾಯ್ಗೆಟ್‌ ಓಂಗದೂದಗಿದ ತಂದಿ 
ಒಗ್ಗಿಯು ನಲಿದು ನಗೆಗೂಂಡಿ ಸಂಗೂಳಿಸಲಿಲ್ಲದೆ ಸುಖಂಗಳ (ಕಾಗಷ 5-೯೧). 
೬ ಗಳಿಸು ; ಸಂಪಾದಿಸು : ಎಿನಗೂಂದು ಹಿಗಳಾಯುವದಚ್‌ಂದ ಪಿಂಗಿಸಿ ಸರಲ 
ವಾಗ್ರಪವದದು ಬೇಗ ಸಂಗೋಗಧಕಬ್ದಣ್ಮದರು (ಎಂ ೩-೬೯). 3. ಹೆಚ್ಚುವಂತೆ 
ಮಾಡು ; ಹೆಬ್ಬಿಸು : ಮಯಿ ತನ್ನ ಕೀ ದೆಸೆಯುಂತುದರು ನಿಮಿರ್ದೂಜ್ಪೈ .. . 
ಸಲೆ ರಂಜಿಸೆ ನೀಳವಿಕ್ರಮಪ್ರಸರಮರಲಾತಿಧಎಜದರಔರದ3 ಸಂಗೊಳಿಸುತ್ತಿರೆ. 
ಛಾಗಮೇಟ್ಸ್‌ ದೆಕ್ರೊಬೆಯನರ್ಷಿಗಯ ಗುಣಮಂ ಮಣ್‌ದಂ ಗುಣರತ್ತನಾಗರಂ 
ಎರ೯ಜಾ. ೬-4೩, ಆ. ನುಡಿ ; ಉಚ್ಚರಿಸು : ಕರ್‌ದೂಳಿಗೆ ಶಿವಮಂತ್ರಮಂ 
ಸಂಗೊಳಿಸುತೆದ್ದೆ ಮಸ್ತಕದ ಕಲೆಯಿಂ ಕರದ ಲಿಂಗದೂಳ್ಳಾಟು ಟದಂಗಯುಸಿದ 
ಚೆನ್ನ ವೀರೇತನಡಿಗೆಆಗುವೆಂ (ಚಖನು. ೧-೧೦), ೯. ಇರಿಸು ; ನೆಲೆಗೊಳಿಸು : 
ಉದಣನು ಕುಟಲಾಂಗದಿಂ ಹೀತಾರ್‌ನೆಯು ಉಯ್ದು ಲಂಕೆಯೊಳು ಸಂಗೊಳಿಸಲಾ 
ವಾರ್ತೆರ್ಗಯಿತ ದುಂಗರಾಜದ ಕಳುವೆ (ದುಪ ೫-೩). 

(ಇ ಸಂಗಡ, * ಕೊಳ್‌ * ಎ ಎದು) 
ಸಂಗೋಪನೆ (ನಾ). ಪಾಲನೆ ; ಸಂರಕ್ಷಣೆ : ಪರಮುತ್ಮನೇ ಜಃದರಿಗೆ 
ವಿವಿಧ್ಯತ್ವರ್ಯಗಳನ್ನು ಒದಗಿಸಿ ಕೊಟ್ಟು ಅದರ ಸಂಗೋಪರ ಮಾಡುವನು 
‘ms ಇಡಾ), (Ma) 
ಸಂಗೋಪನೆ (ನಾ). ವ ಸಂಗೋಪನ : "ಜುಶುಸಂಗ್ಗೂಪನೆ' ಜರಾ. 

(೫ಎ. ಸಂಗೋಪನಾ) 


ಹಂಗೋಷ್ಠಿ (ನಾ). ೧. ಸಂಘ ; ಸಧೆ ; ಸಮಿತಿ. ೨. ಸಹವಾಸ ; ಜೊತೆ :ಯುದತಿ 


ಸಂಗ್ರಹಿಣ್ಮೆ 


ನಿನ್ನಾರಾಧ್ಯಸಂತಹಿಯವರು ತಠದನೆದೆಲ್ಲಿ ದಾಡುದರಮುಯೊಳು ನೀನಾದ 
ಹಂಗೋಷ್ಠಿಯೊಳಗಬದಿದ್ದೆ (ಟೂ. ೧೨-೨೪). 150.1 


ಸಂಗ್ರಥಿತ (ಗು). ಬಿಗಿದು ಕಟ್ಟಿದ : ವೀನಬದ್ದೋದರಂ ಸಂಗ್ರಧಿತೋದ್ಠ 


Come cu) ನಂ.1 


ಸಂಗ್ರಹ (ನಾ). ೧. ಹಿಡಿಯುವಿಕೆ ; ವಶಪಡಿಸಿಕೊಳ್ಳುವಿಕೆ. ೨. ಓಡಿತ ; ವಶ. 


೩. ಹಿಡಿ ; ಮುಷ್ಟಿ. ೪ ಅಂಗೀಉಾರ ; ಸ್ವೀಕಾರ. ೫. ಪಾಲನೆ ; ರಕ್ಷಣೆ. 
೬ ಒಟ್ಟುಗೂಡಿಸುವುದು ; ಕಲೆಹಾಕುವುದು : ಅದರು ನಿಂಶ್ರಿತರ ನಿಧಿಗಾಗಿ 
ಜಗಾ ಸಂಗ್ರಪಮುಡುತ್ತಿದ್ದಾರೆ (ಎಂ). ೬. ಕಲೆಹಾಕಿದುದು ; ಸಂಗ್ರಹಿಸಿದುದು ; 
ಸಂಕಲನ : ಛಾ ಮಮಕಾರ ಸಂಗ್ರಹ ಎಂಬ ಕಾರ್ಮಿತ್ರಯ ನೀನಲ್ಲ 
(೩ದ್ದೇಷ ಕಾ) ; *'ಗೀತಾಂಜಲಿ''ಯು ಧ್ರೂರೀತಗಳ ಸಂಗ್ರಹ (ರರ್ಜಣ ೬) 
ಎ. ರಾಶಿ; ಮೊತ್ತ. ೯. ಕೂಟ ; ಗುಂಪು. ೧೦. (ಜನರನ್ನು 
'ಒಟ್ಟುಗೂಡಿಸುವುದರಿಂದಾಗುವ) ಒಳಿತು; ಮಂಗಳ; ಕಲ್ಮಾಣ : ಕರ್ಮದಿಂದ 
ದೃಕ್ತಿಯ ಧಾರಣವಾಗುತ್ತದೆ. ಸಮುಜದ ಸಂಗ್ರಹವಾಗುತ್ತದೆ ( ಪ್ರಒಂದ. ೧%). 
“ಲೋಕಸಂಗ್ರಹ' ಪರಾ. ೧೧. (ಕೆಲವೇ ಮಾತುಗಳಲ್ಲಿ) ಅಡಕಗೊಳಿ 
ಸುವುದು ; ಸಂಕ್ಟೇಪಿಸುವುದು ; ಮೊಟಕುಗೊಳಿಸುವುದು :''`ದುಖ, ಸಮು 
ಹಾರ ಸಂಕ್ಷೇಪ, ಸಂಗ್ರಹು - ಈ ೪ ಕಿಚ್‌ದು ಮುಡುಹ"' (ತರಾಯು. ೧-೪) 
೧೨. ಸಂಕ್ಚಿಪ್ತವಾದುದು; ಅಡಕಗೊಂಡುದು : ಮುಂದಿನ ಪುಟಗಳಲ್ಲಿ ಈ 
ವಿದರಣೆ ಸಂಗ್ರಹವಾಗಿ ಬಂದಿದೆ (ರ್ಯಾ ೧೦). ೧೩. ಪಟ್ಟಿ; ಯಾದಿ ; ಟಿಪ್ಪಣೆ. 
೧೪. ಉಗ್ರಾಣ; ಕೋಠಿ : ಸಂಗ್ರಹದ ಮನೆಯಲ್ಲಿ ಧೃಂಗೀಶೃರನೆದ್ದು 
ಲಿಂಗಲೀಲೆಯಾಡುವದ ಕಂಡೆಪಯ್ಕ . . . ಸಂಗ್ರಹದ ಮನೆಯಳಿದು ಭೃಂಗೀಶ ಸಿಕ್ಕದೆ 
ಭಂಗಿತರಾದರಲ್ಲಾ (ಡ್ಳೇದ. ೧೫೧-೪೨೦) ೧೫. ಆಂಡಕೋಶ; ವೃಷಣ : '"ಸಂಗ್ರಹಂ 
ಮುಖ್ಟಿ ಮುಷ್ಕಂ ದೃಷಣಮಂದನಲು ಲಿಂಗದೆಡೆಯಂಡದುಕ್ಕು'" (ಯಾರಾ ೧೬ ಅ). 
೧೬ ಗಾರುಡಮತದ ಎಂಟು ಅಂಗಗಳಲ್ಲಿ ಒಂದು; ಸರ್ಪದಂಶನದ 
ನಂತರ ಜೀವವುಳಿದಿದೆಯೋ ಇಲ್ಲವೋ ಎಂಬುದನ್ನು ತಿಳಿಯುವಿಕೆ: ತಡುಎಂ 
ದಷ್ಟನಜೀದಂ ವಿನಷ್ಟಮೆವಲೆಯ್ದು ಫೋದುದೊ ಮೇಣ್‌ ಬಿಡದಾ ತಯುವಿಬೊಳಿರ್ದವುದೋ 
ಎಂದು ನಿರೀಕ್ಷಿದ ಭೇದಮಲ್ಪೆ ಸಂಗ್ರಹ ದುಶ್ಕುಂ (ಏರುವ ೬-೪), 180.1 


ಸಂಗ್ರಹಣ (ವಾ). ೧. ಹಿಡಿಯುವಿಕೆ ; ವಶಪಡಿಸಿಕೊಳ್ಳುವಿಕೆ. ೨. ಒಟ್ಟು 


ಗೂಡಿಸುವುದು; ಕಲೆಹಾಕುವುದು. (ಸ 


ಸಂಗ್ರಹಣ (ನಾ). ಅತಿಸಾರ : ಅತೀತಿ ವಾಯು . . . ಶುಂಠಿ, ಹಿಪ್ಪಲಿ ಮೆಣಖ 


» « . ಟೂರ್ಣರಗೆಯ್ದು ರ ಣಳಿತಂ ಮುಡಿ ಒಳ್ಬಿಣ್ಣೆಯುಂ ಕಲು, ಕೊಳ್ಳಲು ರಕ್ತಗ್ರಜಣೆ, 

ಶೂಲೆ, ಅತಿಸಾರ, ಸಂಗ್ರಹಣೆ ಮುಂತಾಗಿ ಗುಣಮಕ್ಕುಂ (ಕಷ್ಟ ೬೬೪); 

ಗಗಧರಲಾಯಮವಿಗೆ ಸಂಗ್ರಹುಣೇರೋಗದು ಬ್ರಾಪ್ತದಾಯಿತು (ಯಾರಾ ೧೯೯). 
ಸಂ. ಸಂಗ್ರಹಣೇ। 


| ಸಂಗ್ರಹಾಲಯ (ನಾ). ವಸ್ತುಗಳನ್ನು ಸಂಗ್ರಹಿಸಿ ಇಡುವ ಸ್ಥಳ ; ಉಗ್ರಾಣ ; 


ಕೋಠಿ : ಕೆಲಸ ದೊಡ್ಡದಿರಲಿಲ್ಲ! ಅದರ ಅಂಗಡಿಯ ಸಂಗ್ರಹಾಲಯವನ್ನು 
ವೃದ್ಯತವಾಗಿ ಇಡಿಸುವುದು (ಆಡು ಟೂ). ಹಂ] 


ಪಂಗ್ರಹೀಣ್ಮಿ, ಸಂಗ್ರಾಣಿ, (ನಾ). ಇ ಸಂಗ್ರಹಣಿ : ಇಬ್ಬರು ಕ್ಹಯರೋಗಿಗಳೂ 


ಒಬ್ಬ ಸಂಗ್ರಹೀಿರೋಗದವನಂ ಇರುವರು (ಕ. ೧2) . ಸಂಗ್ರಾಣಿ, : ಅವಿದಳ, 
ಮೂರುದಿದ ದುರ್ದಿಸಿ ಗುಂದಪ್ರಮಾಣ ಗುಳಿಗೆಯಿಂ ಮುಜ್ಮಗೆಯಲ್ಲಿ (ಕೊಡಲು) 
ಸಂಗ್ರಾಣಿ ಮಾಣ್ಲುಂ (೧ವ್ಯಮಿ ಊ), ಹ ಹಂ. ಸರ್ರಾಹಣೇ) 


ಸಂಗ್ರಹಿಣಿ (ನಾ). (ಜೈನ) ಒಂದು ಬಗೆಯ ವಿದ್ಯೆ : ಪ್ರಜ್ಞಪ್ಪಿ ಕಾಮರೂಪಿಗೆ 


ಬಲವಿದೆ ವಾತಿಏಿದೆ ಪಾಧಿತವಿದೈೆಗಳೊಳ್‌ ಸಂಖನ್ಮವಾಗಿರ್ದು (ಕಾವಂ ೧೯೬) 
ಓಜ. ಸಂಗ್ರಒಣಿಲ 


ಸಂಗ್ರಹಿಯು 


ತ ರ ಗಳ | | 
ಸಳಛೇತೃರನ ತಂತ್ರವಂತಿದಂ ನಿರ್ದ್‌ಿಸರೇಬೇಳ್ಮಾದೆಂದಖಿಲ ತಿದವೈಭದಂಗಳಂ 
ಸಂಗ್ರಹಿಸುತೆ (ಅರ್ಮಣ ೨-೧೨) ; ಬಹುದಮ್ರುಗಳ ವಿದೌತ್ತುಲಿಲ್ಲೆಲ್ಲಿ ಸಂಗ್ರಹಿಸಿ ತುದೆ | 
ಹೇಳಿಂದ (ಛಂದ ೧೦೧) ; ಘದುಭಿಮಿಖದ ಉಜುವಿಯರ ಮುಖದಾಖಡೆಯಂ 
ಸಂಗ್ರಹಿಸಿ (ಉಲಿ ಇಟ ೬). ಪಿ. ಜೊತೆಗೆ ಸೇರಿಸಿಕೊಳ್ಳು : ಈ ವೆರದಲ್ಲಿ ಅದನ್ನು | 9 
ಸಂಗ್ರಹಿಸಿಕೊಂಡರೆ ನಮ್ಮ ಪಲ್ನ ಬೆಳೆಯುತ್ತದೆ (ನಾಟು. ಎ). ೩. ಒಳಗೊಳ್ಳುವಂತೆ 
ಮಾಡು ;ಅಡಕವಾಗಿಸು : ಸಂಕ್ಸೇವಗೊಳಿಸು : ದುಹಾತಿಕಯದಾಳ್ಮೆಂಗಳರ್ಥದ 
ಸಂಗ್ರಹಿಸಿ ಬಳಿಕೆ (ಗಣ ೧-೫) ; ಈ ಕೆಳಿಗಿದ ಮನೋತರದಾದ ಕುದವದ್ಮಗಳಲ್ಲಿ 
ಅತ್ತಿದುಬ್ಬೆಯ ದುಹಿಮೆಯನ್ನು ಆದರು ಬಂಗ್ರಹಿಸಿದ್ದಾವೆ (ಸಮಾರೋ, ೧೫೩), 
ಹಂಗ್ರನ ೪ - ಇಯು [J 
ಸಂಗ್ರಾಣ 'ಸೂಗ್ರಾಣ್ಮಿ' ನೋ. 
ಸಂಗ್ರಾಣ್ಮ 'ಸಂಗ್ರಹಿಣಿ" ನೋ. 
ಸಂಗ್ರಾಣ್ಮಿ, ಸಂಗ್ರಾಣ, ಸಾಂಗ್ರಾಣಿ, ಸಾಂದ್ರಾಣಿ (ನಾ). ವ್ಯಾಯಾಮ 


ಆ೨೧೦ 


ಸಂಜ 


ಸಂಗ್ರಾಮಲಂಪಟ (ನಾ). ೧. ಯುದ್ಧಾಸಕ್ತನಾದವನು ; ರಣಲೋಲುಪ : 


ಪುೂೂಮಟ್ಬರ್‌ (ಹಲಾಯಾ, ೧೦-೫೩). ೨. ಜಗಳಹುಟ್ಟಿಸಲು ಆತುರನಾದವನು, - 

ಆಹಕ್ತನಾದವನು ; ಕಲಹಲಂಪಟ. : ಸಂಗ್ರಾಮಲಂನಬಮು್ಯ ದಾಲಿದಮುಖಾದ್ರಂ 

ದಾರಾಯಣ ವೀರಜಸಂಧವರ್ಗ ಪಲಿನಲಿದು ಪೇಳುತ್ತಿರ್ಪಿವಂ (1೦6 ಇ-ಇಂವು. 
tl 


ಸಂಗ್ರಾಮಸಾಧನ (ನಾ). ಯುದ್ಧದ ಸಿದ್ಧತೆಗಾಗಿ ಸಂಗ್ರಹಿಸಿಕೊಳ್ಳುವ 


ಆಯುಧ, ಯಂತ್ರ ಮೊದಲಾದ ಸಾಮಗ್ರಿ, - ಸಲಕರಣೆ : ದೇಶ ಬೇಳದಡರಿಗೆ 
ಪರಿತಾರವನು ಇರುಓಿದರು ಕೃಷ್ಣನ ದೂಜು ಬರಲಳದಡಿಸಿದೆದು ನ್ರಿದುಸುಧನದ 
tema en (a) 


ಸಂಗ್ರಾಮಸೌರಂಛ (ನಾ). ಯುದ್ಧೋತ್ಪಾಹ : ರಣಸಂಭ್ರಮ : ಕಗಳಿಗ 


ಗ್ಮೋಚರಿಸಿತೀ ಭಾರತಮಹಾಸಂಗ್ರಾಮಸೌರಂಧ (ಬಲ್ಕಾಭೀ, ೧-೬೩). 
[೮ ಸಂ ಸಂಗದ್ರಮುಸಂದಂಧ) 


ಮಾಡುವಾಗ ಬಳಸುವ | | ನಂಗ್ರಾಮಾಂಗಣ (ನಾ). ಯುದ್ಧಭೂಮಿ ; ರಣರಂಗ ; ಸಮರಾಂಗಣ :ಜಾಳ 
16 


ಚಪ್ಪಟೆಯಾದ ಕಲ್ಲು : ಟರದುಂ ದೋಹನಮಲ್ಲಂ ದ್ರೂಣಕರದಿಂದತ್ತಿದ ಸಂಗ್ರಾಣಿಗೆ 
ಸಯನೆೆ ಸಹಿ ಸಂಗಯುಸತು (ಊಂ ೧೪-೧೧) ; ಮಜಾದ್ರಿಯ ತ್ರಾಣಗೆಡೆ ನಡಯ 
ಸಲೆ ಸೂಗ್ರಾಣೆಯೆತ್ತುವ ತೆಐದಿ (ಊೃ ೧೯-೪೦) ಸಂಗ್ರಾಣ: ಮೊಲೆಯ ಬಂಪ್‌ 
ಸು॥ಗ್ರಾಣದ ತುಡುಕಿ ಕುಂಕುಮ ಧೂಳಿಸೊಳು ಸಲೆ ಹೊರಳಿ , , , ಮುದುತಯ 
ಸಾಧನೆಗೊಳುದಮೋಲ್ಲೂಳಿದನು ಲತಾಂಗಿಯರ೦ಗಳಗರುಡಿಯೊಳು (೯ಷ್ಟಾರಾ 2೬ ಒಾಾ) ; 
ವಾದದಿಂದುಗಳಂಬ ಸಂಗ್ರಾಣಣಳನೆತ್ತು ತಾವಿಟಿಕ್‌ಕಳೆಯ ಛೋಡರೆ ತಿಮಿಹಿ (ಳೀ 
೪೧-3. ಸಾಂಗ್ರಾಣಿ : (. ಸಾಂದ್ರಾಣಿ : "ಸಾಂದ್ರಾಣಿಕಲ್ಲು' ಪರಾ. ೧1 

ಶಂಗ್ರಾಣಿಸು (ಕ್ರಿ). ಗಳಿಸು : ಸಂಪಾದಿಸು : ಪ್ರಾಣದತಿಶಯದೇನು ಮಿಗೆ 
ಸ್ಪೂದ್ರಗೊಬದುದಿನ್ನೊಮ್ಮೆ ಪಾನೇ ಕಾಣ ಉುದೆವದರ ಜೀದದ ನೆಲಕಡಯವಲ್ಲ | 
(em ಓಂ ಅ); ಇದಂ ಪೂರ್ದುವರಮುಂದನಗೆ ಮುಮುಧಿ ಬೇಳಿವಲು | 
ಭಯರಸದಾವದದ ಕಂಬನಿಯನುಳ್‌ ಸಂಗ್ರಾಣಿಸುತ್ತೂರಾದವು. ವಜ ಮುರ್ಮಾನು | 
ಸಂಗತಿಯ (ಉೃಷ್ಣಾಳಾ ೬-೩೪), ಹಂಗ್ರಾಗ* - ಇಯು) 

ಸಂಗ್ರಾಮ (ನಾ). ಕಾಳಗ ; ಯುದ್ದ : 4ಸಯಂ ತೌಾರ್ಯಾಧಮೂದಕ್ಕೆಡಲ್‌ದ ರಿಪು 
ಸೈನ್ಯಕ್ಕೆ ಸಂಗ್ರಾಮದೊಳ್‌ ಬಲಣೆಯಂ . . . ಬಂದು ಕಂಡಂ ಸುರೇಲದ್ರಂ (ಅಣ. 
೩೪೫). ಸರದ್ರಿಮದಲ್ಲಿ ದೀಢಮಳಿಯಲದೇನು ದಾತೆ (ಟಂ ೬೪) ; ಧವನ ಧಾಳಾಂಬತೆನೆ 
ಖಲುತಾಗಿದವು ಕಾದಿದುಎತು ಹರಿಯಿಂತಾಯ್ತು ಸರ್ರ್ರ್ರಮೆ (ಗಲ. 2೬-ಇ೬). 

ಜೊಂಗ್ರಾಮಗರುಡ ಇ ಶ್ರೇಷ್ಠನಾದ ವೀರ : ಒಂದು ಬಿರುದು : 

೬. ಸಂಗ್ರಾಮಗದುಡಂ (ಬಾಲಾ ಖಾ ಅರಿ), ಸಂಗ್ರಾಮ ಜತ್ತ ಲಟ್ಟ ಇ ಸ೦ಗ್ರಾಮಗದುಡ: 
ಹಂಗ್ರಾಮಜತ್ತ್ರಲಟ್ಟ ಸುಧಟಸ್ಯವಲರಾಟವಟ್ಟ (ದುವಾ 2೩. ೫೫4೯ ; 112). 
ಪಂಗ್ರಾಮುದೊರಯ್ದ (7) - ಸಂಗ್ರಾಮಗರುಡ : ಶ್ರೀ ಪ್ರಿಧುವೀದಲ್ಲಧ ವಲ್ಲದ 
ಉಾಮವಾದ ವಂಕಬಭ್ರಮರ ಪ್ರತ್ಮಕ್ನಳಂಡಾಸನ ಖಂಗ್ರಾಮದೊರಯ್ಗಂ ಬೀರತ್ರಿಣೇಶ್ರ 
(axon? ನಂಗ್ರಾಮಧೀರ ೫ ಸಂಗ್ರಾಮಗರುಡ: 
ಅಟ್ಚ್‌ಂಗಿಗೊಂಡ ಏಕಾಂಗದೀರ ಸಂಗ್ರ್ರಿಮಧೀದ (ಎರಿ ೫ 0 ೧೬೩-೩೬೩ : 11 ಖು). 
ಸಂಗ್ರಾಮಭೀಡು ಇ ಯುದ್ಧದಲ್ಲಿ ಛೀಮನಂತೆ ಹೋರಾಡುವ ಶೂರ ; ಒಂದು. 
ಬಿರುದು : ಮಂಡಳಿಕ ಬೇಂಟಿಳಾರ ಚೋಳಳಿಟಕ ಸೂಪ್‌ಕಾಣ ಸಂಗ್ರಾಮಭೀದು 
ಕಲಿಕಾಲಾಗಿದು (ಎ೩ ಹಯ ಇಟ, 11912, ಸಂಗ್ರುಮರಾಯ ನ ಯುದ್ಧದಲ್ಲಿ 
ರಾಮನಷ್ಟು ಪರಾಕ್ರಮಶಾಲಿ ; ಒಂದು ಬಿರುದು : ಶ್ರೀಮದಮರೇಂದ್ರ. 
ವಿಭವೋದ್ಧಾಮಂಿ ಸಂಗ್ರಾಮಥಾಮಪೂರ್ಜಿತತೇಜಂ (ಭೀ ೫೬ ೧೮ ೧೧ , ಇಬ). 
ಸೆರಾ್ರಮದಿಜಯದ್ರದ ಆ ಯುದ್ಧದಲ್ಲಿ ಜಯವನ್ನು ತರುವವನು; ಒಂದು 
ಬಿರುದು : ಯಖೋರ್ತಿಧ್ವಖ ತಂಗ್ರಾಮವಿಜಯಧ್ಯಜ ಚಂಗಿರೆಯ ಮನೋಭಂಗ | ಆ| 


Cannes. Wa) 


ಸಂಗ್ರಾಮಾಮು (ನಾ). ೫ ಸಂಗ್ರಾಮಾಂಗಣ 


ಸಂಗ್ರಮುಂಗಗಳಣಾಬಜರ್ಲದ್ರಿಮೆರರ್ರಢಿದೊಳ್‌ ನಿಮ್ಮ ನಮ್ಮ ಪಠಾಕ್ರಮದವಣ್‌. 
ಯವಿಜ್ಮುಂ (ರಾವಣ ಒಲ). [ಆ ಹಂ. ಸರ್ರಾಮೂರ್‌ರ] 

2 ಈ ದಡ್ರಾದರ್ಶಟಾವದುಂ 
ಮಿಲುಮುನ್ನಾದನೆಮತ್ತುಂ ಸಂಗ್ರಾಮುಮುಗನುಜನ 6ಲಕ್ಕೆ ಕಾಮಂ ಬಂದಂ 
(ಆಯಾಯಾ, ¢-e. |ಸಂ.) 


| ಸಂಗ್ರಾಹ (ನಾ). ೧. ಹಿಡಿತ ; ದಶ. ೨. ಹಿಡಿ ; ಮುಷ್ಟಿ ೩. ಗುರಾಣಿಯ ಹಿಡಿ. 


೪. ಅ೦ಂಡಕೋಶ ; ವೃಷಣ : “`ಮುಷ್ಕಂ, ಅಂಡು ದೃಷಣಃ ಕೊಡ್‌, ಸಂಗ್ರುಷು, 
ಮುಷ್ಟಿಃ - ಈ ೬ ಅಂಡಂ'" (ಆರಾ, ಇ). (ಯಂ 


ಸಂಗ್ರಾಹಕ (ಗು). ೧. ಸಂಗ್ರಹ ಮಾಡುವ ; ಸಂಗ್ರಹಿಸುವ ; ಶೇಖರಿಸುವ : ನನ್ನ 


ನಂಗ್ರುಹತಬುದ್ಧಿಯೂ ಆತ್ಚರ್ಯಕೆರದಾದದ್ದು . . . ನಾಮು ಇದ್ದಬದ್ದುದೆಲ್ಲದನ್ನೂ 
ಜತನದಿಂದ ಕೂಡಿಸಿರುವದಳು (ಕ್ರ ಣು. (ನಾ), ೨. (ತೆರಿಗೆ, ಹಣ 
ಮುಂತಾದುವನ್ನು) ವಸೂಲಿ ಮಾಡುವವನು ; ದಸೂಲಿಗಂರ ; ಸಂಗ್ರಹಕಾರ. 
&. ಯಂತ್ರಗಳಲ್ಲಿ ವಿದ್ಯುತ್ತನ್ನು ಸಂಗ್ರಹಮಾಡಲು ಬಳೆಸುವ ಒಂದು 
ಯಂತ್ರಸಲಕರಣೆ : ವಿದ್ಯುತ್‌ ಸಂಗ್ರಾಹತದಿಂದ. . . ವಿದ್ಮುದ್ದಲದನ್ನು ಇಳಿಸುತ್ತಾರೆ 


(ಬನೋ. ಓ ಐತಾ), Ma) 


ಸಂಗ್ರಾಹ್ಮ (ಗು). ೧. ಹಿಡಿಯಬಹುದಾದ. ಪ. ಗ್ರಹಿಸಲು ಯೋಗ್ಕವಾದ : 


ಶಿಕ್ತಕರಗೂ ಸಾಮಾವ್ಕ ಓರ್ದುವಿಗೂ ಇದೊಂದು ಸಂಗ್ರಾಪ್ಮಳ್ಳೆತಿ (69% ಯಾಬ್ಬಂ). 
(ನಾ). ೩. ಹಿಡಿಯಬಹುದಾದುದು : ತಡುದೊಡ್ಡು ಮುಖ್ಟ ಸಂಗ್ರಾಹ್ಮದುಭೇದ್ಮಂ 
ಸೂಡುಗಮವೊಡಂ ಶಾನೆವೆಯುಂ (ಉಜ್ಕುರ ಆ ೪. ಒಪ್ಪಬಹುದಾದುದು : 
ಅದರ ಅಧಬ್ರಾಯ ಸಂಗ್ರಹ್ಮದಾದುದು (ರ). 0) 


೫] ಸಂಘ (ನಾ). ೧. ಗುಂಪು ; ಸಮೂಹ : ಬದ್ಮದುಲ್ಲಲ್ಲಿ , . . ವಾರಂಗಸಂಭಂ 


ಕದಳಿಸದುದಯುಂ (ಪತತಿ ೯ ಇಇ) ಮಡಿಗ0ತ ಮಾತಂಗಸಂಘಟಾಾ, ಗದ ಪಡೆ 
ಉಡುಗಿದತಾಹಿಗಳೊ ಎನಲೆಡವಿಡದೆ ಸಂದಣಿ ದೇಡರು ಬಂದರಾಯಿಡೆಗೆ 
(ಒಣ ಕಾ-ಇಂ). ೨. ಒನ್ಕೊಟಿ ; ಸಯ್ಮ್‌ ; ಸಮಿತಿ : ಮಧುದೆಯಲ್ಲಿ ಸಂಘವಂದು 
ಸೆಯ್ಕೆಯುದ್ದು ವಿದ್ವಾಂಸರನ್ನೂ ಗ್ರಂಧಕರ್ತರದ್ಲೂ ದ್ರೋತ್ಸಾಹಿಸುತ್ತಿತ್ತು (ಆತ್ರ, ೧೫೫) : 
ಭಾರವು ಉಜ್ಯಗಳ ಒಂದು ಸಂಘವಾಗಿ ಇದತಕ್ಕುದು (ರಾಯ ೨). ೩. ಸಂಗ ; 
ಸಹವಾಸ : ಇಂಗಡಲಿನ ಮೇಲೆ ಮಲಗಿದ ಕೃಷ್ಣದ ಖಂಭಿ(ಪಾಣಾ. ಗಳೆ ಬಹ. 
ಲ್ಮ್ಮಿಯಂತೆ. .. ಅಂಗನೆ ಸಾರ್ದಳು ಬಂದು (ಕೂರ, ೨:೪ ೪. ವಾಂಡ್ಕ ಆರಸ. 
ರಿಂದ ಪೋಷಿತವಾಗಿದ್ದ ಪ್ರಾಚೀನ ತಮಿಳು ವಿದೃತ್ವಭೆ: 'ಸಂಭಸಾಹಿತ್ಯ' 
ಪರಾ. ೫. [ಚೈನ] ಜೈನಮುನಿಗಳ ಪರಿಷತ್ತು ; ೫ "'ನಾಲ್ಕು ಪ್ರಕಾರದ 
ಮುನಿಗಳ ಸಮೂಹ ;ಮುನಿ, ಆರ್ಯುಕೆ, ಶ್ರಾವಕ, ಶ್ರಾವಿಕೆ - ಈ ಸಮುದಾಯ. 
ಮೊದಲೆರಡು ಗೃಹತ್ಮಾಗಿ ವರ್ಗ, ಕೊನೆಯವು ಗೃಹಸ್ಮವರ್ಗ'' 


ಸಂಭಟ ೮೨೧೧ ಸಂಘರ್ಪಣ 


(ಹ್ಯೂ. ಖಾ) : ಸ್ವಸ್ತಿ ಕೊಳಾತ್ರೂರ್ಬಂಭಿದಿ ವಿಶೋಳಿಧೆಬಾರರ ನಿಧಿಗೆ (ಎನ ಜಡ ಎಖಿಲನೆತ್ರತ್ರರಂದೆೋಹ ಸಂಘಟಿಸಿತು (ರೋಡ ೧-೨). ೩. ಕೂಡುವಂತೆ ಮಾಡು; 
೪-೧; ಊರು 56) 1 ಸುಭಿಗಳಲ್ಲಿ ಮೂಲಸಂಘಬೂಂದೇ ಬಾದಾದ ಸುಭದೆಂದು ಕೊಡಿಸು : ಅದನನೊಡುಬದಿಸಿ ಸಂಘ1ತಾಾ9. ಗ)ಟಿಸು ನನ್ನೊಡನೆ ತಂದದನ 
ದಿಗಂಬರರು ಧಾವಿಸಿದ್ದುದು (ಇ ೪ ೬. (ಬೌದ್ಧ) ಬುದ್ಧ, ಧರ್ಮ ಮತ್ತು | (ಅರಾ ೫-೪), ೪. ಹೊಂದಿಸು ; ಜೋಡಿಸು : ತಾತಾಸ್ತ್ರಮುಂ ಸಂಘಟುತ್ತುಂ 


ಕ 

(| 
ದಾ ಮುಣದಚ್ಚೆಂ ಕಪಟ ತಬರನಂ ಕೊಳ್ಳೆದುತ್ತಕ್ಕೆ ಪಾರ್ಥಂ (ಶಹ ಅ). 

$ 

[ 


ಆತನು ಉಗುದ ಧರ್ಮವನ್ನು ಕಾಣಲು ಹೊಲಬು, ಆದನ್ನು ಕಂಡ ಆರ್ಯರ ೫. ಒಂದಾಗಿಸು ;ಒಟ್ಟುಗೂಡಿಸು : ಆದರು ಚಂವಾರಗ್ಮಾಜಿಲ್ಲೆಯ ಒಳ್ಳಲಾಜನವನ್ನು 
ಸಮುದಾಯವೇ ಸಂಘ. ಆದ್ದರಿಂದ ಟುದ್ಧವಿಗೂ ಆತರ ಸಂಭಿಕ್ಕೂ ಅನನ್ಕರಾದ ಸಂಭಟಸಹಿ ಅಂಗ್ಲೇಯ ಭಂಡದಾಳಗಾಲರ ಎರುದ್ಧ ಸತ್ಯಾಗ್ರಹವನ್ನು ಹಂಡಬೇಳಾಯಿತು 
ಆತ್ರಯವೆಂದರೆ "ಧರ್ಮ ವೇ (ರಾಂಡ. ೧೯೧) ; ಬುದ್ಧ, ಧರ್ಮ, ಸಂಘ ಎಂಬ ಮೂರು "06೪ ಓ. ಸಾಧ್ಯವಾಗು ; ಶಕ್ಕವಾಗು : 'ಸಂಘಟಸಿತೆಸಲ್‌ ಸಾಧ್ಮನಾಮು'' 
ಶರಣಗಳಲ್ಲಿ ಶಂಕೆಯಿಲ್ಲದದನಾದವು (ಈತ್ತುಣು ಇ). ಸಂ] (ಅರಾ ೩೦. ೬ ಸಾಧ್ಯವಾಗುವಂತೆ ಮಾಡು ; ಸಾಧ್ಯವಾಗಿಸು : ಇದನ್ನು 
ಸಂಘಟ (ನಾ). ೧. ತಾಗುವಿಕೆ ; ಭರ್ಜಣೆ. ೨. ಯುದ್ಧ : ಕಾಳಗ : ದಟ ಯೋಗ್ಮರೀತಿಯಿಂದ ನಾಡು ಈ ಸಲ ನಂಘಟಿಸುತ್ತೇದೆ (ಊಗರೋ, ೧೨೦). 
ವಿಟಾರಿಸ೦ಷ್ಟ ಲಂಗದ ಘಟಣೆಯೆಂಬುದು . . . ಮಾಯೆಯ ನಟಣೆಯಷ್ನು | | ೮. ಉಂಟಾಗು : ಒದಗು ; ಸಂಧವಿಸು : ಇಂಗಡಲಿಡ್‌ಮರಪದೀಸಂಗಂ 
ಸಂಭಟವ ತಐದ ಗಂಧರ್ವಳುಲೋತ್ತುಂಗಸೆನಲ್‌ ಬೆಟ್ಟು ಹಂರೂಣದುದು ಗೌರಿಯೊಳ್‌ 
ದಿವಾಹೋತ್ಸವಂ (ಉದಂಪಾ ೭೧) : ನಿವ್ನವಾಂ ಕೆಎಲ್ಲದೊಡೆ ವಿಪುಲಜಾತತರಾತಿ ಹಯ್‌ 
ಸೆಂಧಿಸಲು ಭಾಳಸ್ಕಳಂಗಳ ಮಂದಧಕ್ರ್ತಿಯೊಳವರ ಸುವದರವಿಂದಸಂಘಟ ಸಂಭಟಸದಿರ್ವದೆ (ಚೈಡಲಾ ೧-೩). 4. ಉಂಟುಮಾಡು ; ಪ್ರಾಪ್ತದಾಗಿಸು ; 
ರೇಬನಬಲಾಭಿಟತ ಶಿರಲಾಗಿ (ಆತ ಕಾ.) ೪. ಬೀಸುವ ಕಲ್ಲು : ''ಬಣುದ ಒದಗಿಸು : ಸುಟದತ್ತು ಿಗಣ್ಣದೊಳು ಉಾದಿದುಷ್ದ ಸಂಘಟಿಸಿದ ತಸುತಾವ , , . 
ಕಲ್ಲು ಮೆದು ಸಂಘಟ ಶಾಳಾ, ಟಿಕೆಯೆವಳ್ಕು'' (ರುವ ಲ). ನಂ.1 ತ ತನ್ನ ಚಂದುಟಿಯ ವೀರ್ದಡೆ ಶೈತ್ಯದಹುದು (ರಜತ ೯ ೫) ;ಕಲಿದಿನಲ್ಲಿ ಬಯುಭಲಾನೆ 
ಸಂಘಟಕ (ನಾ). ೧. ಒಟ್ಟುಗೂಡಿಸುವವನು ; ಸಂಘಟನೆ ಮಾಡುವವನು : ಪ್ರಶಯೆಯ ಆಳಾಂಕ್ಟೆ ಇದು. . . ಉದ್ದೇಶವನ್ನು ಸಂಭಟಬಿತ್ತದೆ 
ಈ ಕುಮ ದೃಷ್ಟಿಯಲ್ಲಿ, ಸೃಷ್ಟಿಯಲ್ಲಿ ಶ್ರೀಕೃಷ್ಣ . . . ದುಹಾಲಾಜಖಉರೀಗೆ. | a ೩೦೧), Woಧuನ + - ಇದು) 
ಸಂಅಟಳಪಾದ ನಾಯಕ (ಲಾ. ಇಟ). ೨. [ಕಾಮಶಾ।ಹನ್ನೆರಡುವಿಧವಾದ | | ಸಂಘಟ್ಟ (ನಾ). ೧. ಸೇರಿಸುವುದು ; ಕೂಡಿಸುವುದು. ೨. ತಾಗುವಿರೆ ; ಢಿಕ್ಕಿ. 
ಚುಂಬನಗಳಲ್ಲಿ ಒಂದು : ಏಮಿತ್ರಕ ಸಂಭಟಳ ಬೃರಿತಕ ಧ್ರಾಂತಳ ತಿರ್ಯನ್ಕು | ೩. ಪ್ರತಿಭಟನ ; ಹೋರಾಟ. ೪. ಉಜ್ಜುವಿಕೆ ; ಭರ್ಷಣೆ. (೩1 
ಅತಿತೃಚ್ಟಕ ಉತ್ತರ ಸಂಭಬ್ಬಳ ಜಪ್ಫಾಮೇಳನ ದಟ್ಟಳೆ ಅಧಿಕ ಚಿಪ್ಪಾಯ್ಯೋಗಮೆಂಬ | | ಸಂಘಟ್ಟನ (ನಾ). ೧. ಹತ್ತಿರದ ಸಂಪರ್ಕ. ೨. ಸೇರುವ ಸ್ಥಳ ; ಕೂಟ. 
ದ್ಯಾದಶಟುಯುದೆಸಂಭ್ರಮಿಗಳಿಳ (೧೮೧. ೧೫). 'ಸಂಭಟಿತ' ಪರಾ. ಹಂ ೩. ಹರಸ್ಪರ ತಾಗುವಿಕೆ ; ಢಿಕ್ಕಿ. ೪. ಭೇಟಿಯಾಗುವುದು ; ಸೇರುವುದು. 
ಸಂಘಟನ (ನಾ). ೧ ಸೇರಿಸುವುದು ; ಕೂಡಿಸುವುದು । ಉಜ್ಕವು ೫. ಒದಗುವುದು; ಪ್ರಾಪ್ತವಾಗುವುದು. ೬. ಘರ್ಷಣೆ; ತಿಕ್ಕಾಟ : ಎನ 
ಗ್ರಾಮವಂಟಾಯತಿಗಳ ಸಂಘಟನವನ್ನು ನಡೆಯುಸಲು ಕ್ರಮ ಜರುಗಿಸತಕ್ಕುದು ದೃಪಾಳರಮೌಳಿದೂಳಿ ಕುಟ್ಟಿ ದುಸಂಭಬ್ಬನದಿದತಿಮುಖರಮಗ (ಅಪ್ಯವ ೪-೬೧). (ಊಂ 
(ಉಷ ೫). ೨. ವಶ ; ಹಿಡಿತ : ಹತೋಟಿ : ಮುವವಾಕ್ಮಿದ ಸವದ ಪದ್ಮಾಸನದ | | ಸಂಘಟ್ಟಿ (ನಾ). ಒಡನಾಡಿ; ಜೊತೆಗಾರ. (4. ಸಂಘಟ್ಟನ್‌] 
ಪವೃಷ್ವಿಯ ಸುಭಬನ ಸಂಜನಿಸದಿಲೆ (ಲಂ ೫-೩). ಹಂ.) ೫| ಸಂಘಟ್ಟತ (ಗು). ೧ ಗುಂಪುಗೂಡಿದ; ಕಲೆತ; ಒಟ್ಟುಗೂಡಿದ. ೨. ಪರಸ್ಪರ 
ಸಂಘಟನೆ (ನಾ). ೧ ಹೊಂದಿಸುವಿಕೆ ; ಚೋಡಿಸುವಿಕೆ : ಸಂಧಿಸದು ಜ | ತಾಗಿದ; ಸ್ಪರ್ಶಗೊಂಡ; ಮುಟ್ಟಿದ. (ನಾ). ೩. (ನಾಟ್ಕ) ದೇಶೀಯ 
ಸಂಘಟಸಯುಗದು, ದಾರದೊಬುದರ್ಥಂ (ಕರುರ. ೬೬ ಆಣೆ) : ಅಂದಿನಿಂದ ಭೌಮಚಾರಿಗಳಲ್ಲಿ ಒಂದು; 8 "`ಸ್ಮಾನಕದಲ್ಲಿ ನಿಂತುಕೊಂಡು ಒಂದು 
ರಫಂಪಾಧಮುಸ್ತರರು ಮುಂಬರುವ ಕಾಮುದ ಹಬ್ಬದ ಸಂಘಟನೆಯ ಬಗ್ಗೆ ಹೊಳಹು | ಚರಣದಿಂದ ನೆಲವನ್ನು ಕುಟ್ಟುವುದು'" (ಉಂ ೩೨೬ ೧ದ್ಮಾಲೀಖ): ರಥಚಕ್ರೆ, 
ತಾಳತೊಡಗಿದರು (ಊರ ಊಂ). ೨. ಹೊಂದಿಕೆ ; ಜೋಡಣೆ ; ಸಂಯೋಗ : | ಪರಾದ್ಯತ್ತತಲ, ನೂಪುದ . . . ಸಂಭಟ್ಟಿಸೆ. ಖುತ್ತ . . . ಸೆದುತ್ವಲಿತ ಈ ಜುಂದತ್ತೈರು 
ಬ್ಮಾಖಿಮುಹರ್ಯೂ ಭರತಖಂಡದ ಐಕ್ಕ ಮತ್ತು ಸಂಘಟನೆಗೆ ಪ್ರೇರಳನಾದಮ | ೫) ದೇಶೀಯಸಂಬಂಧದ ಧೌದುಚಾಲಿಗಳು (ತ್ಕ ೬-೧೬೦). ಹಂ) 
(ಖಾನ ೧೦೨ ಆ ) ; ಅಲಕ್ಷ್ಮಕ್ರಮದನಿಸುವ ಧೃವಿಯು ಅಕ್ಷರ ಐದನೇ ) | ಸಂಘಟ್ಟಸು (ಕ್ರಿ). ತಾಗು; ಘರ್ಷಿಸು : ವೆಮ್‌ರಳೆ ಸಿ೧ಲು ಬಡಿದಂತೆ ಆ 
ಮೊದಲಾದುವು ಬಾಕ್ಮಸಂಘಲದೆ, ಪ್ರಬಂಧ ಈ ಎಲ್ಲದುಗಳಲ್ಲೂ ಪ್ರಕಾತಿತವಾಗುತ್ತದೆ ಏಿತ್ರಮಂಣದಾರ್ತಗಗ್ರಜನ ವನವಾಸದಾ ಸುದ್ದಿ ಸಂಘಿಟ್ಟಿಸೆ ನೆಲಕ್ಕುರುಳ್ಬುದು., . . 
(ಡೃಕ್ಕಾರೂ. ೧) : ಅದರ ಸಂಘಟನೆ ಬಹಳ ಕಪ್ಪ (ಉಷ. ೪). ೩. ತಾಗುವಕೆ ; ಭರತದ ಕರುಣಮಯವಿಗ್ರಹಂ (ಭೀಲಾಯಾ. ೧೦೪-೨೩೦) ಅಂತಹ ಪರಸ್ಪರ ವಿನಾಶ 
ಭರ್ಜಣೆ : ಹೋರಾಟ : ಎಟಲರೋಡನ ನೋಡುವೆ ದುರ್ಭಟದೆನವ ದೋಷರದ ಆದರಡೂ ಅತಿದೇಗವಾಗಿ ಸಂಘಟ್ಟಸಿದಾಗ ಉಂಟಾದರೂ ಸಾಮುನ್ಮದಣ್‌ದಲ್ಲಿ 
ಬಲು ಸಂಭಿಬನೆಯಮು ತೋಜುದದು (ಎನ್ಮಾಲ್ರೋ. ೪-೬). (ರಯ ಸಂಘಟನಾ) =] ಆಲಿಸುತ್ತಿರುರಾಗ ಅವೆರಡನ್ನು ಬೆರುಮಾಗಲೂ ಉಂಟಾಗುತ್ತದೆಯಿಂದು ನಾವು 
ನಂಘಟತ (ಗು). ೧. ಒಟ್ಟಾದ ; ಒಟ್ಟುಗೂಡಿದ : ೩: ಅಟಿತಜಗಸಮುದಾಯಗಳು ಧಾವಿಸುವುದು ಹೇಗೆ ಸರಿಯಾದೀತು? (೩69% ೨೩೨). (ಸಂಘಬ್ಟದ * ಎ ಇಂಬು), 
ವಯ್ದರವಾಗಿ ದೃದಹರಿಸುದ್ದದದಲ್ಲಿ ಅಂತರ್ರಾಷ್ಟ್ರೀಯದಿದಿಗಳಿಗೂ ಕರಾರುಬದ್ಧ ದಾದ ! | ಏಥವಾಯ್ಕಖಟ್ಟ (ನಾ). ಸಮೂಹದ ನಾಯಕನ ಪಟ್ಟಿ ; ಗುಂಪಿನ 7ಎಂದಾಳಿನ 


೫ರತ್ರುಗಳಿಗೂ ಗೌರದ ಕಬ್ಬು ದರ್ಶಿಸುದಂತೆ ಮಾಡುವುದಕ್ಕೆ . . . ಪ್ರಮತ್ನಿಸತಕ್ಕು... || ಪದವಿ: ಉಧಯನಮಯಖನಿ ಕೂಡಿ ಬುಸುವಿಸಟ್ಟಯರಿಗೆ ಸಂಭವಾಯ್ಕವಟ್ಟದ 
(ಉಂ ಹಾ). (ನಾ). ೨. (ಕಾಮಶಾ। ಹನ್ನೆರಡುವಿಧವಾದ ಚುಂಬನಗಳಲ್ಲಿ |! ಕಟ್ಟದರು (ಎತ ೫೫೬ ಟಾ:೩೪. 1259) (ಸಂಘ * ನಾಯ್ಕ (ಬಾಯಗ) 4 ದಟ್ಟ) 
ಒಂದು : ಪುರುಷಂ ಗಡ್ಡ ಮುಸಯಿಲ್ಲದವನಾಡೊಡಂ ಅದಳ ಬಾಯೂ?” ೧ ಸಂಘರ್ಷ (ನಾ).೧. ಉಜಬ್ಬುವಿಕೆ; ತಿಕ್ಕಾಟ : “ದಟ ಪರಖರಿಸುವಂ ಸಂಘರ್ಷ 
ಎಠಡುತುಟಿಯಕ್ಕುದುದು ಇದು ಸಂಘಟತದಂಬ ಚುಂಬನ (ಉಮಾ ವೆಂಬೆನಿಕು"' (ರ ೧-೪೧). ಪ. ಕಾದಾಟ; ಬಡಿದಾಟ : ದೃಕ್ತಿ ವಿಗಳ 
*ಸಂಘಟಕ' ಪರಾ. ಹಂ! ಸಂಘರ್ಷ . . . ರಾಷ್ಟ್ರರಾಷ್ಟ್ರಗಳ ಸಂಭಿರ್ಪ ದೆಲ್ಲಾ ಅನಿದಾರ್ಯ (ಕುತ್ತಾರ ೩೬ ಹಿಜಿಕೆ). 


ಸಂಘಟಿಸು(ಕ್ರಿ). ೧ ಕೂಡು ; ಸೇರು ; ಬೆರೆ : ಪಟುಗತಿಯ ಗರುದಾಹಿಯಲಿ 
ಸಂಘಟಿಸಿ ಹಯದದು ಬಳಿಓದಮೆ (ಇಚ್ಛಾಲ್ರ ಒನಿಇ ಹಾ. ೫೧), ಆಲೀಿಯರ್‌ ರ್ಲಯಿದ ಸಂಘರ್ಪ್ಷಣ (ನಾ). ೫ ಸಂಘರ್ಷ ೨ : ವಡೆಯೊಳಳ್ಕೋದ್ಕರೂಂಘರ್ಥಣದೂಳುಗುದ 
ಟಿಮರಾಲವಟ್ಟತಣ್ಗಾಳಿಯುಂದವಳೊಡಲ್ಲಿಚ್ಚು ತಾಳಿಯ ಜಾಳಿ ಬೆರ್ಮೊಳುಗೊಂಡ ತಂದಿ | ಆ] ಪೊಂದೂಡದುಗಳ ರೇಣುಗಳೊ (ಜ್ವಜಭಾ ೧೨ ೭) :ದುತ ಮತಾಂತರಗಳ ಸಂಭರ್ಷಣದ 
ಧಡಾಳಿಸುದ್ದ ಸಂಭಿಟಿಸಿ (ದೋಡ. ೨೬-೬೨). ೨. ಗುಂಪಾಗು : ಗುಂಪುಗೂಡು : | ಯುಗದಲ್ಲಿ ದಾದವಿದಾದಗಳಾಗುವುದು ಹೀಗೆಯೇ (ಉತ ಗಾ) ಹಂ) 


(50.1 


ಸಂಘುರ್ಹಣೆ 


ಸಂಘರ್ಷಗೆ (ನಾ). ೧. ಉಜ್ಜುವಿಕೆ ; ತಿಳ್ಕಾಟಿ : ದಬ್ಟಯಿಸಿ ಬೆಳೆದಿರ್ದ ಬದಿರುದೆಳಿ 
ವದಮುಂಧರ್ಜಗೆಗೆ ಫೀಂಕರಿಸಲಿರುದಂತೆವೋಲ್‌ ಏಿಕಟರದಗದು. ಕಂಪಿಸಿತು 
(ಅತ್ರಾಗ ೫೧-೩೯೦) ೨. ಕಾದಾಟ ; ಬಡಿದಾಟ : ಕೋರಾಹಲದಿಂದ ನಂಧಿಗಿಂತ 
ವಿಸಂಧಿಯೇ ಸಂಘಬವೆಗಿಂತ ಸಂಭರ ಗೆಯೇ ಹುಬ್ಬ ಸಂಭಾವ್ಯ (ಹಾಸ್ಯ, ಜು, ಪೃಜ್ಞಾನ). 
ಹಂ. ಸಂಘರ್ಷಣ॥ 
ಸಂಘರ್ಷಿಸು (ಕ್ರಿ). ತಾಗು ; ಘರ್ಷಿಸು : ಮದುದಿನ ಮವಿನ ಛಾರೆಯು 
ಗಂಗಾಧರರಾಯವ ಸವಾರಿ, ಲಾದ್ಮಗಳ ನಿನಾದ ಮತ್ತು ರುಖ್ಬುಯ ಏಲಾಷೀಳ 
ಹರ್ಸೂಲ್ಮುದಗಳೊಂದಿಗೆ ಸಂಘರ್ಷಿಸಿ ಬೇರೆಲ್ಲಿಗೋ ಚಲಿಸಿದ್ದಿತು (ರಾ ಅ 
ಓ5ಂಘರ್ಷಣ 4 - ಇದು] 


ಶಂಘಪಾಹಿತ್ಯ (ನಾ). ತಮಿಳುನಾಡಿನ ಆತ್ಮಂತ ಪ್ರಾಚೀನಸಾಹಿತ್ಮ : ಜಾಡು | 


ಮೆಲ್ಫಾಡು . . . ಗಾಧಾಸಪ್ತಶತಿಯ ರೀತಿಯಲ್ಲಾಗಲಿ, ತಮಿಳು ಸಂಘಸಾಹಿತ್ಯದ 
ರೀತಿಯಲ್ಲಾಗಲಿ ಇರಬಹುದಾದ ಇಮಳುಂಗ್ರು ಕೋಶಗಳು ಇದ್ದುದು ಎಂದು. 
ಉಹಿಸಲವಣಾಶವಿದೆ (೫೬ಎ. ಇ). ||.) 


೪೨೧೨ 


ಸಂಘ.ಎರ್ಣಿತ (ನಾ). ಮೇಲೇರುಎಕೆ ; ಊರ್ಧ್ವಚಲನೆ 


ಸಂಚಾರ 


ಗ್ರಂಥಿಮ |ದೇಢಿಮ। ದೇಧಿಮ ಸಂಪೂರಿ!ದು ಸಂಘಾಯಿಮು!ಯಂಬಯ್ದು ಕಣದ ಪುಷ್ಪ 
ಮಾಲೆಗಳಂ ಸಮದು (ಒಂಜಿ. ೨ ೫ ವ. [ಆ ಪ್ರಾ. ಸಂಘಾಯಿವು ೫ ಡೋಡಿಸಿದುದು) 


ಸಂಘಾರಾಮ (ನಾ). ಬೌದ್ದ) ಬೌದ್ಧಸಂನ್ಕಾಸಿಗಳ ದಾಸಸ್ತಳ ; ವಿಹಾರ : 


ಬೌದ್ಧಸರ್ಯಾಹಿಗಳು ಜಾಸಮಾಡವ ಆಥವಾ ತಾತ್ಕಾಲಿಕವಾಗಿ ತಂಗುವ ಸ್ಥಳಗಳನ್ನು 
ಸುಭಾಖಾಮಿಗಳೆಂದು ಕರೆಯುತ್ತಾರೆ (ಶ್ರಜುಸ, ೬ ೧೬೦) ; ವಾಗಹಂದನು ಮಂದ 
ರಾಜಪ ಪ್ರಶ್ಟೆಗನನ್ನು ಬಿಡಿಸಿ ಆಸನದಿಂದ ಎದ್ದು ಸಂಘಾರಾಮಕ್ಕೆ ತೊರಟನು 
(ಒಡ್ಡ ಮಲಿ. ೧). (ಸಂ) 


ಸಂಘ (ನಾ). ಸಂಘಸಾಹಿತ್ಯದನ್ನು ರಚಿಸಿದ ಪ್ರಾಚೀನ ತಮಿಳುಕವಿ : 


ಸಂಭಗಳೆಲ್ಲಲ್‌ ಈದದಿಂ ಸಂಘಟಸುತ್ತಂ ಜದದಿಂ ಲಂಭತಬುದ್ಧಿ ದ್ರಟುರರ್‌ 
ಸಂಘಿಮದಾಗಲ್‌ ಭಂದಿರಿ (ಲೂ ೪೬-೨. (ನಡ ಸಂಪ್‌?) 
2 “ಉದ್ಲೂರ್ಣಂ 
ಸಯುದ್ಧತಂ ಸ೦ಭಿ ಗೊ ತಯಳ್ಳುಂ'' (ಡಬ್ಬಕೂೋ ೧ ಇತಿ) 12 


ಸಂಚೈೆ "ಸಯ್ತು' ನೋ. 


ನಂಘಾಟ (ನಾ). (ಬೌದ್ಧ) ಬೌದ್ಧ ಛಿಕ್ನುಗಳು ಧಸಿಸುವ ವಸ್ತ್ರಗಳಲ್ಲಿ ಒಂದು : | | ಸಂಚ್ಮ, ಸುಚ್ಕು, ಸಂಜಯ, (ನಾ). ೧. ಕೂಡಿಸುವುದು ; ಸಂಗ್ರಹ : ಗಿಣುಗನ 


ಅಂಗುಳಿದುಲದ ಕಲೇಡೆದು ಅಕ್ರ ಸೋರಿತು. ಪಾತ್ರೆ ಡೂಲಾಯಿತು. ಸಂಘಟ ಹರಿದು | ೪) ಗೂಡು ಕೊೋರ್ದಿದಣಲ ಸತ ಬಾದುಮೆಯ ಟುದುದೆ . . . ಓಡಿನೊಳಗಯು 
ಹೋಯಿತು (ಟಾದ್ಮತ. ಗ), (ಸಂ. ಸ೦ಘಾಟಿ, ಸಂಘಟ) ಹೊಂಯ್ಲಂತೆ (ಬಹಟ. ೬೩೬); ಈಡು ಹಿರಿಯರೆಲ್ಲರು ಕಡಗದ ದಾಡಯ ಸಂಟದ 
ಸಂಭಾತ (ನಾ). ೧. ಗುಂಪು ; ಸಮೂಹ : ದುದವದ್ದಂತಿದರೂರವಾಜಿ ಕೂಳನುಂಡು . . . ಮುಂಟಿದರು ಕಾಲನ ವಾಲಗೆಗೆ (ಇಂಡ 6 6. 32೬-೬೪); 
ಧಟಸುಂಘಾತಂಗಳೀ ಲೆಕ್ಕಮೆಂಜದದನಾಂ ನಿಟ್ಟಿಸಲಾಚ್‌ಂ (ಉಪಾ ೧-೫) ಜಗತ್ಸ್ರೈಂತ ಪಂಚಮಹಾಖಾತಕಿಯಂ ವಂಚಕಪಂ ಮಡಿದು ವದನಂ . , . ಪುಬುಗೊಂಡದ 


ಧೂತಳಾಧಿವಾಥನರ್ಥಿಸಂಘಾತನದಬರ್ಹಿಗಾವಂದಳದಣ ಪ್ರತ್ಯಗ್ರೆಜಲಧರಾಗಮಂ 
(ಅಜಯ ೧-೬೯ ಐ), ೨. "ಹೊಂದಿಕೆ ; ಸಾಮರಸ್ಕೆ'" (ಛರ್ಯಾಕ್ಯು ಓಡ) : 
ದಂದಲೋಕಬಂ ಬದು ಆನಿಯರವ್ಪ ನಾಲ್ಪರುಂ ಬಂದು ಪೂರ್ವಸ್ಥರೂವದಿಂ ಏನಗೆ. 
ಸಂಘಾತಮಾುಗಿದೆ ಧರ್ಮಮಂ ಪೇಬ್ದು (ರರ್ಬಾದ್ಯಾ ೧೪-೬). ೬ ಸಾಯಿಸುವಿಕೆ ; 
ಕೊಲೆ. ೪. ಕಥ ; ಶ್ಲೇಷ್ಮ. ೫. ನರಕದ ಒಂದು ವಿಭಾಗ. ೬. ಯುದ್ಧ ; 
ಕಲಹ. ೬. ಹೊಡೆತ ; ಘರ್ಷಣೆ : ಅಲದ ಆಣಗಳು. . , ಹಂಗೆ ಖರಳಿರೆಬೆಗಳ 
ಮುರ್ಗವಾಗಿ ಓಡಾಡುತ್ತಾ ಆಡಿಗ ಒಂದಕ್ಕೊಂದಕ್ಕೆ ತಗುಲಿ ಸಂಘಾತ ಹೊಂದುವುದಂದೂ 
ಇಟ್ಟುಕೊಳ್ಳಬೇಕು (ಲ 33. ೮. ಆನೆಗಳು ಪರಸ್ಪರ ಮುಖಗಳನ್ನು 
ತಾಡಿಸುವುದು : ಗಜಗಳು ಐರರಜಾಗಿ ಮುಖಗಳಿಂದ ತಾಡಿಸಿದರೆ ಸಂಬಾಔಘಾಡಿತದು 
ಸುವುದು (ಸಲಲ. 3೩೪ ೪). €. [ವ್ಯಾಕ] ವೃಂಜನಸಹಿತವಾದ ಸ್ವರ. 
೧೦. (ಕಾವ್ಮಮಾ) ಒಂದೇ ಛಂದಸ್ಸಿನಲ್ಲಿ ರಚಿತವಾದ ಕಾವ್ಮ. ೧೧. ಚೈನ] 
ನಾಮಕರ್ಮಪ್ರಕೃತಿಗಳಲ್ಲಿ ಒಂದು : ಶರೀರ ಬಂಧನ ಸಂಘಾತ ರ ರಸ 
ಏಿರವರ್ಶೆಷಂ ಕಿಡಿಸಿ (ಊದಿ ೧೬೪ ಐ) : ವಿಂಡಾವಿಂಡಭೇದದಿಂದಂ ಗತಿ ಜಾತಿ 
ಶರೀರಬಂಧಸ ಸಂಘಾತ ಸಂ್ಕಾನ. ,. ಶೀರ್ಥುಕರದಾಮಮೆಂದಿಂತಲ್ಲಿ ಗತಿರಾಮಳರ್ಮಂ 
ಆತುರ್ವಿಧಮಕ್ಕುಂ (ಗೂಮ್ಮಣ ೬). |ಸಂ.| 


ಸಂಘಾತತಾಳ (ನಾ). ೫ ಸಂಗಡದಾಳೆ ; ಜಂಘಾತತಾಳ - ಸಂಗಡದಾಳ 


(ಶಹರ. ೨೯೬ ಪೃ) (ನು. ಕಂಘಾತತಾಲ; 


ಸಂಘಾತಪ್ರೇಕ್ಟಗಾ (ನಾ). ಆ ಸಂಗಡವೆಕ್ಕಣ : ಸಂಘಾತವ್ರೇಕ್ಷಣ - ಸರ್‌ಡವೆಗ್ಗಣ, 


ಸಎಗಡೆವೆಳ್ಳಣ (ಜದ, ೫೯೨ ಪ್ರಯೋ). (ಸಂ) 


ಸಂಘಾತಮರಣ (ನಾ). ಸಾಮೂಟಿಕಮರಣ : ಆಯ ಎನ್ನಂದದಲಿ ನನ್ನಯ 


ಸಂಚಿದೆಳಿಳ್ಕಾದ ಕಾಲಮೇಬದ ತೆಬದಿಂ (೧೩ ೩-೧9). ೨. ಮೊತ್ತ; ಗುಂಪು; 
ರಾಶಿ : ಕುದುರೆ ತಲೇಉಣದುದಿಳೆಯೆದ್ದುದು ರಸಾತಳಳೆದಆ ಛಾಲಕೆ ಕೆದಚ್‌ದಧ್ರ 
ಬಲಿಯ ಹೂಟದ ಸಂಚ ದೆಸಿದೆಖಿಗೆ (ಇಷಾ ೩-೫7೧) ; ವಸಡೆಬಾಯುವಿನ ನಂಟದುಂ 
60೬... . ಕರಣಂಗಳಂ ಗೆಲಿದು (ಅಜ ೬ -ಅಾ). ೩. ಹಿಡಿತ ; ದಶೆ: ಪಟಣಾಳಾತ 
ವನಡುತ್ರೆಂದಡೆ ಪಟಸೂತ್ರದ ಸಂಚ ಕೆಳೆಗಿಪ್ಪುದು ಮೋಡಾ (ಚಿನ್ನದ 6 ಉ ೧೦). 
“ಸಂಚಿತಪ್ಪ್ನು' ಪರಾ. ೪. ಕೂಡಿರುವಿಕೆ ; ಕೂಟ ; ಸಂಪರ್ಕ : ಚಂದ್ರಕಾಡದ 
ಗಿಡಿಗೆ ಉಾದಕದ ಸಂಟ ಸೂರ್ಯಕಾಂತನಿವಿಗೆ ಅಗ್ನಿಯ ಸಂಚ ಪರುಷದ ಗಿವಿಗೆ ರಲಿದ ಸಂಚ 
'ದೆರುಬದ ಧೇದವಿನ್ನೆಂತೋ (೪ಅಟ ೫9-೫೬೨)  ಉನುರ ಸಂಚದ ವಾದಿಯರಂಹಿಸಲು 
ಕೊಚ್‌ದರು ಗುಜುತಕಿಯುತ ತಲೆಯುಸುತಿನಲಿ ನೆಟ್‌ ಶೆಕ್ಕೆಗೆಡೆದುದು ನಿಖಳಲರುಖೇನೆ 
(ಅಲ್ಕಾ 4-ಇ೨): ಕೆರಳಿ ಲಸ್ಮ್ಮೋಣರುರಲು ಸಾರಥಿ ಶಿರದ ಸಂಚವು ಕುದು ಬಿದ್ದುದು 
(430೬ ಒಂಟಿ ನೆಂಟ್ರು : ೨. ಮಿಮುಮಿನುವ ಕೈದುಗಳ ಮುಂಟುಗಳ ನಂ.ವಗಳಿ 
ಎ. ಕೋಟಾಧಳಿಯುದುಸದುದು (ಕಪು ೪೨-೨೧): ಮನಿದ ಶುಜುಬೊತ್ತರಿಟ ಕತ್ತಲೆಯ 
ಮೂತ್ರ ವಿಟ್ಟೆಸಳುಗಣ್‌ ಮಿಂಟುಗಳ ಗೊಂಚೆಲಿದ ಶಂಖದ (ಪಂಜ ೯-೧೨). ಸಂಜಯ : 
೧೬ ಸಂಚಯ - ಸಂಜಯ (ಕಬ್ದಾತು. ೧೬ ಪ್ರಯೋ). (ವ ಹಂ. ಸಂಚಯ) 


ಸೆಂಚಕ (ನಾ). ಮುಂಗಡ ; ಸಂಚಾರ : ಸಂಚಳಮಾಯದಲೆ ಆಯ46ರ ಹೂಗಿಯದಲೆ 


ಅಂಚತದಮೊದದ್‌' ಕಳುಹಿದರೆ ಅಳಲೆ ವಂಟಿಸಲಿಕಪ್‌ಯ (ಬಗ್ಗಾ ೧೧೬) ಗ 


ಅ! ಸಂಕರ 'ಸಂಚಕಾರ' ನೋ. 
ಸಂಟೆಕಿಸು (ಕ್ರಿ) . ಹಾನಿಯನ್ನುಂಟುಮಾಡು ; ಕೇಡುಂಟುಮಾಡು : ಸಂಚ 


ರಹಿದರು ಬಿಬ್ಬಳರಾಯವದ ವಂಯಗುಲ್ಲದೆ ಅಲಿನೃವರು (ಓಜ . ೫-೬೩). 
ಜಯಕರ (ಆ ಸಂಚಕಾರ) + - ಇಂದ) 


ಸೂಮುಗಳು ಟಾಂದದರು ಸಹಿತಲಿ ಆದುದದು ಸಂಘಾತದುರಣದವೆಂದು ಕಡು | ಅ| ಸಂಚಕಾರ, ಸಂಕರ, ಸಂಚಗಾರ, ಸಂಚುಕಾರ (ನಾ). ೧. ಮುಂಗಡ; 


ಮುಗಿದು (ಸಮ್ಮ ೩-೪೪). a) 
ಸಂಘಾತಶಿ (ನಾ). ೯ ಸಂಗಾತಿ : ಭೂತಪೂೊಂದಾರಬದೊಳಿರ್ದು . . . ಸುಘಾತಶಿಗಳು 


ಎ. ಸಂಘಾತಿಲ್‌) 
ಸಂಘಾಯಿಮ (ನಾ). ಹೂವನ್ನು ಕಟ್ಟುವ ಒಂದು ರೀತಿ ; ಬ್ರಷ್ಟಬಂಧದ 
ಒಂದು ಬಗೆ : ಪುಚಬ್ರುದರಂ ಕಂಡು ತಾನುಮವರ ಕೆಲದೂಳ್‌ ಕುಳ್ಳಿರ್ದು ಗೂಲಿನಗ್ರ | 


ಹೋದರೆ ಅಟ ದುಸ್ಟೇಶರದಿರೆಸುತ್ತಿರದು (ಒಪ ಇ -ಇಲು ಸಂಗಾತಿ" ಪರಾ. | ; 
| 


ಆಗಾವು : ಅಖಿಮುಳ್ಳೆ  ಸಂಚಳಾರದುನೀದಂತನರ್ಥ್ಯ ಮೇಕಳಬಳೆದುವಾ 
ಬೇಂಟಿಬಣುಗಿತ್ತು (ಇದ್ದು ೪:೧ ಅ) : ಭೂರೆ ಮೇಣುಪಡದಿಸಬರ್ಪದು ಸಲೆ 
ಸುವೀತಿಯೆ ಮಲಂ ದ್ಮತಪ್ರಳಂವಬಾಟಕ ಬಟಿಕಾಲಮೋದೆ ಬಾಲೆಂದ (ಕಲಗ. 
ಇಟ 2. ಒಂದು ಹೇರು ಹೆಲ್ಲಗ್‌ ಸಲಗ ಸೊಂಟ 4೮1೧ ಸಂಚಕಾರ 
ಇಬ್ರುವಿತುದು ರ೯ವಗ್ಗೇ ನಟರು (cc um. ಓ. (ಆಲಂ) 
ಕೇಡು; ಹಾನಿ; ನದ್ದೆ, ' ಸ4 ನಯ ಶಿಂತೆ ಕೊಟ್ರವೆ ಸಕಳಾರದನು (ಇಗ್ಮಾಕ ೬೯); 


ಸಂಚಿಕಾರಂಗೊಳ್‌ 


ಸಂಚವಿದಳ್ಳ 


ನಗಳ ದಾಳಿಗೆ ಸಂಚಳಾರಮಂ ಕೊಟ್ಟನೆ (ಹ್ಯಮಿಲಾ ೧೯-೧೬): ಇದರಿಂದ ಸಾಮು | | ಸಂಟಯ (ನಾ). ೧ ಗುಂಪು ; ಮೊತ್ತ; ಸಮೂಹ : “ಏಳರ, ವಿಕಾಯಃ 


ಸ್ವಾತಂತ್ರ್ಯಕ್ಕೆ ಸಂಚಾರ ಬಂದಿರಲಿಲ್ಲ (ಅಲಂ ೬7). ಸಂಕದ : ೧. ''ಸತ್ಮಂಕಾರ 
ಬಣಾರ್ಪಣಂ ಸಂಚ6ರಂ'"(ಅಖ್ಳುಕೋ. ೬೨-೬೪), ಕೇವಲರ್ಯೋಧದಿಂದಲ್‌ದು 
ಪಾತ್ರಮಖಾತ್ರಮಿದೆಯ ಭೆಂದಮಂ ದೇದರ ದೇದ ಸಂಚಿಳಿರಮಳ್ತಯದೋಕ್ಟಸುಖಕ್ಕೆನಲ್‌ 


(ಯಾನಾ ಇ-೨), ಅಂತು ಪಂಟಶರದ್ರಮುದರಿಜಯು ಪಂಿಡಿಬ್ರಾಪ್ರಿಗೆ ಸಂಚಕರರುಂ | 6 


ಕೊಳ್ಳಂತೆ ದೀಕ್ಸೆಮಂ ಕೆಯ್ಕೊಳಲೊಡಂ (ಇತಿ ೧-0 ೮. ಸಂರ : ೧. ಆ 
ಕೆಲಸಕ್ಕೆಂದು ಏನಗೆ ಒಂದುವಂರು ರೊಪಾಯಿ ಸಂರ್ಟಣದ ಕೊಡುತ್ತೇವೆ (ಕೂಡಳಾ, ಟಾ). 
ಸಂಚುಕಾರ : ೧. ಬುದ್ಧಿುತನಾದ ಸಾಯಳಾಲನು ಗದ್ದೆಯನ್ನು ನೋಡಿಯೇ 
ಸಂಟುಕಾರದನ್ನು ಮುಂಗಡ ಕೊಡದು ಓಂದುದುಂದು ಮೋಡುತ್ತಾದೆ (೩ರ. ೩ ೬). 


೩. ಕುಡಿದು ಏಳುವಾಗ ಶಾಲ್ಮಾಣೆಳುಖ ಒಬ್ಬೊಬ್ಬರ ಪಾಲಿಗೆ ಸಂಚುಕಾರದಾಗಿತ್ತು | 1 


(ಚೊಮುಬು ೩೪... [ಆ ನಂ. ಸತ್ಯಂಕರ, / ದುವಾ ಸೂರ್‌) 
ಸಂಟಕಾರಂಗೊಳ್‌, ಸಂಟೆಕರಂಗೊಳ್‌ (ಕ್ರಿ). ಮುಂಗಡವನ್ನು ಪಡೆ,- 
ಹೊಂದು : ಜರಟಿದವಿಯ ವೈಕ್ರಿಗೆ ಸುಟಳಾರಂಗೊಂಬಂಡೆ ಸಿದ್ದ ಶೇಚೆಯಂ ಕೊಂಡು 
(ರತು ತಾ). ಸಂಚಕರಂಗೊಳ್‌ : ತತ್ತ್ರಕುಭಲಪ್ರಾಪ್ರಿಗೆ ಸಂಕರಂಗೊಳ್ಳಂ 
ಸಿದ್ಧತೇಹೆಯಿಣಾಗಳ್‌ ಕೊಂಡು (ಅಂತ್ಯ ಇ.೨). |ಸಂಚಿಕಾರ 4 ಕೊಳ್‌! 
ನಂಟಕಾರತರು, ಸಂಚುಕಾರತರು (ಕ್ರಿ). ಹಾನಿಯನ್ನುಂಟುಮಾಡು; ವಿಪತ್ತಿಗೆ 
ಉಡುಮುಡು : ಹುಡುಗರನ್ನು ಅಂಕೆಯಲ್ಲಿಡದಿದ್ದರೆ ಯುರ ಪ್ರಾಣಕ್ಕಾರರೂ 
ಇಂತಿಾರತರುವರೆಂದು ಕಳಸಾವುರದ ಹಿರಿಯರು ಮನಗಂಡರು (ತು. ೬೯), 
ಎರ್ಗಣಬ್ರಹ್ಮಕಲ್ಪನೆ ವಮ್ಮ ನೀತಿ ದತ್ತು ಛತ್ತಿಗಳ ಅದುಭವಕ್ಕೆ ಸಂಚಕಾರತರುತ್ತದೆ. 


ಎಸಿ ಸಮುದಯಃ ., . , ಸ್ಫೋಮಃ - ಈ ೩€ ಸಮೂಹ 
ಈರಾ ೧೧೪೧), ಧಾರುರೀಬಾಲಕನೆ ಕೇಳ್‌ ಂಂಧಾರಿಯತಿಭತ್ತಿರುಲಿ ಮಿಗೆ 
ಗಾಂಧಾರರಾಜಪ್ರಮುಖವಿಜಓಒತಬಂಧುಸಂಚಯಳೆ ಚಾರುತರ ದಕ್ಸಿಣೆಗಳಂದಲಿ 
ವಾರಲೌಕಿಕರ್ಮಗಳ ವಸ್ತಾರದವೆ ಮಾಡಿದಳು (ಹಮ್ಮು ಕ್ಯ. ೨-೫): ದಾಂದೊಲ"ಗಡರುವ 
ಶುಧ್ರಾಬ್ಲಕದಂಬದವೋಲಂಚೆಯ ಸೂಚಿಯ ಬೆಂಚೆಯಿಕುರದೇಳ್ಲುಂ (ಉದ್ಭವ ೨-೩೨). 
ಪ. ಕೂಡುವುದು; ಸೇರುವುದು : ಕಾಲವು ಸಂಕ್ನೇಪದಿಂದ ಶೀಠತಾಲ, ಉಷ್ಣಕಾಲ, 
ದರ್ಷಾಕಾಲದೆಂದು ಮೂರು ತೆರವಾಗಿರುವುದು. ವಾತಾದಿಗಳಿಗೆ ಸಂಚಯವೂ 
ಪ್ರಲದವೂ ಶಾಂತಿಯೂ ಇರುವುದು (ಬಾಲ್ಯ ಗಾ). &. ಕೂಡಿಸಿಬ್ಟುದು; ಸಂಗ್ರಹ; 
ಶೇಖರಣೆ : ಕೆಯ್ವುರವಿಂದಮುರ್ಟಸಿ ಮಯ್ಯರು ಬೋಗೆ ಕೊಡದ ನೀರಂ 
ಕೊಡದೊಳ್‌ ಬ್ರೆಂಯ್ಚೆಂತೆ ತನ್ನ ಸಂಚಯಮುಯ್ಯುಮುದುತ್ತದುದುಕುಷ್ಕಗತಿಗಮರೇಂದ್ರಂ 
(ಹಾಂತಿಷ್ರು ೬-೧೯೪); ಕನಸಿದೆ ಹತ್ತುದರುಹಗಳ ಕಾಲದಲ್ಲಿ ಅದರಿಂದ ಒಂದು ಜೈ ಸತ 
ಸಂಚಿಯದೆಂದು ದೇರೆಯಾಗಿ ಇಡುವುದಾಗಿದಲಿಲ್ಲ (ಜುರು4 ೪). (ಹಂ) 


ಸಂಚಯನ (ನಾ). ೧. ರಾಶಿಹಾಕುವುದು; ಗುಡ್ಡೆ ಹಾಕುವುದು. 


೨. ಕೂಡಿಡುವುದು; ಸಂಗ್ರಹಿಸುವುದು. ೩. ಯಾವುದಾದರೂ ಒಂದು 
ವಸ್ತುವಿನ ಸ್ಮಳಾಂತರೀಕರಣ : ಈ ಪದಾಢಇಗಳನ್ನು ಹೂಸಸ್ಮಳಗಳಲ್ಲಿ 
ಡುವುದಕ್ಕೆ ಸಂಚಯನ ಅಧವಾ ಡಿಪೊಂಸಿಪನ್‌ ಎಂದು ಹೆಸರು (ಛೂ. ೧೦೬), 
೪. ಅಗ್ನಿಸಂಸ್ಕಾರವಾದ ಶವವು ಪೂರ್ಣವಾಗಿ ಸುಟ್ಟನಂತರ ಎಲುಬು 
ಮತ್ತು ಬೂದಿಯನ್ನು ಸಂಗ್ರಹಿಸಿ ಪವಿತ್ರಜಲದಲ್ಲಿ ವಿಸರ್ಜಸುವುದು. 150.1 


"೩4 ಬಾ ಸಂಚುಕಾರತರು : ಇಲ್ಲಿ ಇದರು ಗಲಾಟೆ ಎಬ್ಬಿಸಿ ನನ್ನ ಸ್ಥಾನಕ್ಕೆ | ೫) ಸಂಚಯಿಪು, ಸಂಚಯ್ದು (ಕ್ರಿ). ೧. ಒಟ್ಟುಗೂಡಿಸು; ಕಲೆಹಾಕು : ಅರಳಿರುವ 


ಸಂಟುಳಉರತರುತ್ತಾರೆ (6. ೪೧), ಓಂದೂಧರ್ಮದ ಅಸ್ತಿತ್ವಕ್ಕೇ ಸಂಚುಳಾದತಂದಾಗ 
(ಚಾರದ. ೩೧೬), |ಸಂಚಳಾರ 4 ತರು, (ಆ ತರ್‌)) 

ಸಂಚಕಾರಬಡು (ಕ್ರಿ). ಕೇಡುಂಟಾಗು; ಹಾನಿಯಾಗು : ಇನ್ನೂ ಕೆಲವರಿಗೆ 
ಮದ್ದೀಡು ತೆಗೆದ ಮೇಲೆ ಲೋಗ ಅತಿ ಉಲ್ಬಣದಾಗಿ ಬ್ರಾಣಕ್ಕೇ ಸಂಾಲಬುದಿದೆ 
(ಮಹೋ. ೭೨) ಕರ೯ರದ ಕೆಲಸದಲ್ಲಿರುವವಂಗೆ ಒಬ್ಬಳಿಗಿಂತ ಹೆಚ್ಚಾಗಿ ವಶ್ಮಿಯಂದ್ದರೆ. 
ಅವರ ಕೆಲಸಕ್ಕೆ ಸಂಚೆಕಾರಬರುತ್ತದೆ (ರೂಂನ, ೬೨೬). 1ಸಂಚಿಉದ 4 ಬರು (-ಆ.ವರ್‌)1 

ಸಂಚಳಾರಿ (ನಾ). ಹಾನಿಯನ್ನುಂಟುಮಾಡುವವನು; ಕೇಡುಗಾರ । ಕರ್ಣ 
ಆರ್‌ ಮುರಿ ತಿರುಗಿದ ವನ್ನ ೀದಕು ರಿಪು ಸಂಚಳಾರಿಯಾಗಬ್ಬಂದುದೆ ನೋಂ 
(ತುಲಾಗ, ೩೯-20), Mod +-%) 

ನಂಟಗಾರ 'ಸಂಚಕಾರ' ನೋ. 

ಸಂಚಿಗಾರ್ತಿ 'ಸಂಟುಗಾರ್ತಿ' ನೋ. 


ಏನ್ನ ಹೂದೋಟದಲಿ ಸಂಟೆಯಿಸು ನೂರುವರುಹದ ದೂದಲು ಮರೆಯಾದ ತ ರುಗಳ 
ಬಿರುಗಂದ್ರ - ನೆಪಹುಗಳನು (ವಾ 7-6). ೨. ಕೂಡಿಡು; ಸಂಗ್ರಹಿಸು : 
ಸಂಚಯದ ಧನವು ಕಂಚು ಕಬ್ಬುದವಕ್ಕು ಹಂಚಕ್ಕು ಹೆರರಿಗರಣಲ್ಕು (೧೮7: ೬೬೩). 
ಸೆಲತೆಯ್ಬು : (ಉ. ಹಂಡಯನ 4- - ಇಯು) 


| ಸಂಚಯ್ತು “ಸಂಚಯಿಸು' ನೋ. 
ಸಂಚೆರ (ನಾ). ೧. ತಿರುಗಾಡುವಿಕೆ; ಸಂಬಾರ. ೨. ದಾರಿ; ಹಾದಿ. ೩. ಕಿರಿದಾದ 


ದಾರಿ ; ಇಕ್ಕಟ್ಟಾದ ಮಾರ್ಗ : ಮೂಡುಗುಣ ಮೂಚೌಡಲು ಸಂಚರ ಓರ ಕ) 
ಮೂಅದತ್ಥೆಯನೇಷ್‌ ಮಿನುಗುದ ಮೂಖಯೊರಬತೀತ ಮುಯಾಮಹಿಮಮೆಂದೆನಿ 
(ಫಗ ೫೫-೧೬. ೪. ರಭಸವಾದ ಪ್ರವಾಹದ ಮೇಲ್ಭಾಗದಲ್ಲಿ ಕಟ್ಟದ 
ಸೇತುವೆ. 

ಸಂಬಾಗು ೫ ಚಲಿಯ ; ಸುಳಿದಾಡು : ಕುಷ್ಕಕಾಶೂದ್ಮತೆಯೊಳೊಲ್ಮೆ 
ಸಂಚೆರವಾಯ್ತು (ಕ್ರೀಯಾ 3-೬೧). (ಪಂ) 


ನಂಟಿಗೆಡು (ಕ್ರಿ). ಒಟ್ಟಾಗಿ ನಾಶವಾಗು, - ಹಾಳಾಗು: ಏನಾಶಿಯಲ್ಲಿ | | ಸಂಚರಣ (ನಾ). ೧. ೫ ಸಂಚರ ೧ : ವಾವಸತಪೋದನಸುಚರಣಕ್ಕೆ ಕಾದೆ ಮತ್ತೆ 


ಅಲ್ಲಟಪಲ್ಲಟದಿಂದ ಪಂಚೈದರ ಪ್ರಾಣಗಳು ಸಂಚೆಗೆಡದೆ (ಐದಾರ.೬ ೬0೩-೬೦): 


ಮಂಚಮಹರಾತಳವುದ್ಯವವಾತಕು ಮಿತ್ರವಂಜ4ನಂ ಗೋಳ್ಲುತೆ ಕೃತಫ್ನಿತೆ ಬರೆದ ಸಿವುಡಿ ) ಹ 


ಸಂಟೆಗೆಟ್ಟುದು (೩ಡ್ದಣ, ೪-೩೦). [ಂಚೈ * ಕೆಡು) 
ಸಂಚಿತಪ್ಪು 'ಸಂಭುತಪ್ಪು' ನೋ. 
ಸಂಚಿತಪ್ಪ್ಯ (ಕ್ರಿ). ಹಿಡಿತವು ತಪ್ಪು - ಇಲ್ಲದಾಗು: ವ್ಯೋಮದಲ್ಲಿ ಚಮಿಖದ 
ಸೋದುಸಂರ್ಯರೊದದೆ ಹೇಮುಗಿರಿಯ ಸಂಚತಪ್ಪದು ನೋಡಾ (ಡತ್ಮ 6. ೪-೧20). 
ಭಂಟ *- ತಪ್ಪು) 
ಸಂಚನೆ (ನಾ). ಉಪಾಯ; ತಂತ್ರ; ಯುಕ್ತಿ : ಪಂಚಿಗತಿಯಲ್ಲಿ ಕುಣಿದ ವಾಜಿಯ 


(ಇ ೫೬-೨೨); ಮುತ್ತಿದ ಐರಂಗಳ ಸರಪರ್ಗಗಳಿಂದ ಕೂಡಿದ ವವಳದ ಹಲಗೆಯಂ 


ದಂದುವಂದು ಒಂದು ಮಂಚೆಮಂ ಕೊಂಟೆಮಾಗಿಯುರುವಂತೆ ಸಂಚೆವೆಯಂ ಗೈಹಿ | ಆ 


(cam) 1೮ xo] 


ಅಕಮವಾಂತುದೀಗಳನಿಜಾರಣಮೆಸ್ನಯ ಟಶ್ರದಾರಣಂ (ಆಂಪ್ರಲ್ರ ೪-೧೩). 
೨. ಆಚರಣೆ ; ಅಭ್ಮಾಸ : 'ಸಂಚರಣಂದೇಣು' ಪರಾ. ಹಂ) 


ಸಂಚಿದಣಂಬೆಟು (ಕ್ರಿ). ಅನುಷ್ಠಾನಕ್ಕೆ ತರು; ಅಧ್ಮಾಸ ಮಾಡು : ದುತ್ಬಾದಧಕ್ತಂ 


ಸವತ್ನೋತ್ಕರಸಂಹಾರಾರ್ಥಮನ್ನೊಳ್‌ ಪಡೆಯಲೆಳಹ ದಿದ್ಮಾಸ್ತ್ರಮುಂ ದಲ್‌ 
ಶವಸ್ಸಂಟರಣಂಬೆತ್ತಿಲ್ಲಿ ವಿಂದಂ (ಕಾಶ, ೪೬೯). |ರಂಟಿರಣ 4 ವೇಣು) 


ಪಂಚಿರಣೆ (ನಾ). ೧೫ ಸಂಚಿರ ೧ : ನೊಂದ ಎಪ್ಪಶ್ನಾಲ್ಕು ಲಕ್ನ್ಮ ಯೊಬಗಳಲ್ಲಿ 


ಒಂದೇ ಪ್ರಕಾರ ಸಂಟಿದಣೆಯಿಂದ (ದಾಸ್ಯ. ೧). ೨. ರೀತಿ; ಕ್ರಮ: 
"ಪದಸಂಚರಣೆ' ಪರಾ. ಸಂ. ಸಂಚರಣ। 


ಸಂಚಿ 'ಸಂಟುವದ್‌' ನೋ. 
ಸಂಚರಿವಳ್ಳೆ (ನಾ). ಒಂದು ನಿರ್ದಿಷ್ಟ ಹಳ್ಳ : ಯರು: ದುರ್ದದ ದಾಲ 


ತೊಣ್ಣಲದ ಮುಕ್ಕೂಟಲ ದುಣ್ಮೊ ಅದಿ (ಮೈಜದಿ ೧೯೨೫ದ ೬ ಉ), 
ಜಂಟಿ, * ಪಳ್ಳ) 


ಪಂಚರಿಮ 


ನಂಚರಿಸು (ಕ್ರಿ). ೧. ಸೇರು; ಕೂಡು : «9. ೨. ಉಂಟಾಗು; ಸಂಭವಿಸು : «4. 
೩. ಬಳಕೆಗೆ ಬರು; ಪ್ರಯೋಗವಾಗು : ಧರೆಯೊಳಗೆ ಕುಸುಮಕ್ಕೆ ಚೆಲೆಗುಗಳು 


ನಾಲ್ಕಕ್ಕೆ ಬೆಣೆ ದಾತ್ರೆ ಜಾಲ್ಪಷ್ಟು ಮಿಕ್ಕೆಳಡಕೇ ಎರಡೆಂಟು ರೇರೊಂದು ವರಮುತ್ತೆ 


6ಡಿ ಸಂಚರಿಸುತಿಹುದೆವುಶ್ತುವಾಲ್ಕು ವವತ್ರೆ (ಊದೋ. 6. ೨.೬೨೪), 
೪. ಚಲಿಸು; ಅಡ್ಡಾಡು : ಚಿತ್ರಗತಿಯಾಗಿಯುಂ ನೋಡೆ ಪಂಚೆರಿಸುದಳ್‌ 
(ಉದಯ ಅ) ಮಹೀರುಜದಗ್ರದಲಿ ಸಂಡಯುತಿಪ ಖಗಂಷ್ಠೆ ಬಿದ್ದುದು ಮೇಲೆ 
ಭೂಖರವ (ಉಲ್ಲಾಳ ೧-೨) ಅಲ್ಲಲ್ಲಿ ವೇರ್ಟೆಬರದು ಸಂಚರಿಯಿತ್ತಿದ್ದರು (ರಕ ಅಂ 
೫ (ಗಾಳಿಯು) ಸುಳಿ; ತೀಡು : ವ್ಹಾಮದ ಗಾಳಿ ತಣ್ಣಗೆ ಸಂಚನಿಸಿ ತಯ್ಕಾಗಾರವನ್ನು 
ದಾಗಿ ತಂಬಾಗಿ ಇಟ್ಟಿರುತ್ತದೆ (ಆರು. ೧). ಚರಣ + ಇಬ್ಬ) 
ನಂಚಲ, ಸಂಟಳ (ಗು). ೧. ಅಲುಗಾಡುವ; ತೂಗಾಡುವ; ಅತ್ತಿತ್ತ ಚಲಿಸುವ. 
೨. ಅಸ್ಥಿರವಾದ; ಚಂಚಲವಾದ; ಚಪಲತೆಯ : ವಾಲಯುವೆರೆಂತು ಎಷ್ಮೆಯಂ 
ಭಾದನಾಗದ ಕೋವಿ, ಸಖಿಜ ಸಂಟಲ ನರಂ ನಾಂ? (ಅ್ರಾಗ ೯-೧). (ನಾ). 
೩. ಅಸ್ಮಿರತೆ; ಬಾಂಚಲ್ಮ : ಮನದ ಸಂಚಲದ ನಿಲಿಸಿ ಸಕಲ ಕರಣಂಗಳ 
ಅಲ್‌ಎಂಗಾಹುತಿಯವಿಕ್ಕಿ (9೦೫. ೨೩9-ಊಂ0), ೪. ಕೃಣಿಕವಾದುದು; 


ಅಶಾಶೃತವಾದುದು : ಸಂಟ. ಚಂ!ಿತಲದಪ್ರಾಯುವಿಮಂ. .. ಮುಮುಪುಲಕ್ಕೆದಿದೆ | 161 


ಕಂಚಿತ ಅಲ್ಪಾಯುವೇಕೆಯೆಲೆ ಸುಬಮಾರ (ಟು ಇ-ಕಾ). ೫ ಚಪಲತೆಯಿಂದ 
ಕೂಡಿದವನು : ಅಪ್ಟದಳಕದುಲದ ಮೆಟ್ಟಿ ಚಿಖದ ಹಯ ಭೇದವ ಪಳಳೆನು | 
. ವರುಣದಳಕ್ಕೆ ಏಅಲು ನಿದ್ರೆಗೆಯ್ದುತ್ತಿದುರು ಜಾಯವ್ಮದಳಕಿ ಐಲು 


೮೨೧೪ 


ಸಂಟವಾಗಿಹರು (ಡ್ಯ. ೧7-೬೨). ಸೆಟ 2 ೩. “ರವ, ಚವಳಂ...... [ 


ಸಂಚಳ, 


ಸೆಂಚಲಾಂಬತಿ (ನಾ). ಚಂಚಲವಾದ ಕಣ್ಣುಗಳನ್ನುಳ್ಳವಳು; ಚಪಲಾಶ್ಚಿ : 
ಪಂಚಧೂತಾತ್ಮಕದ ದೇಹಮಂ ನಲ್ಫಿಎಿಂ ಪಂಚಿವಕ್ವಸಮಾರ್ಪಣಂ ದುಳ್ಳುದಲ್‌ 
ದ್ರದಾ ಸಂಚಲಾಂಬಕಿಯರ್ಪಿ ಸದೊಡೆ.. ಎಂಫಲದಂದು. ಪಂಚಾವರಂ ಬೇಳ್ದನು 
(ಪೀಠವು ೪-೧-೫». (ನಂ ಸಂಚಲಾಂಬಕೀ| 


»| ಸಂಚಲಿತ, ಸಂಚಳಿತ (ಗು). ೧. ಕಂಪಿಸುತ್ತಿರುವ; ನಡುಗುತ್ತಿರುವ. 


ಇ 


| 
(| 


ಚಳಾಚಳಲ. ಸಂಚಿಳಂ - ಈ ೧೮ ನಂಚೆಳೂ” (ವರಾತ. ೧೮-೧೦). ಹ ಆ ವಾ | 20 


ರ್ರೋಪನಾ ಸಂಚಿಳಣಾ ಚಂಾಲಲಾ ಭಾಚನುರದುದಂ ನೋಡು ದಂಕೇಜದಕ್ವೀ 
cee 4 ಇಡ), bo) 

ಸಂಟಡೆ, ಸಂಚಳತೆ (ನಾ). ೧. ಅಲುಗಾಟ ; ಚಲನೆ : "“ಬಂರಂದು 
ಸಂಗ ಚಂಿತಲತೆ"' (ಲ ಇ); ಕೇಳನನ್ಮದಿಟಾಲಮಿದು ವದಣಾಳಿನಂಟಲಕೆ 
ಯನು ಬಿಲಿಸಿ ಸುನಾಳ ಶುದ್ಧಂಗೆಯ್ಲು ಕೆಮಲದಪೂರ್ಧ್ಯಮುಖಬಮೆನಿಸಿ ( (ತ್ರವ. ೧೪). 
ಸಂಟೆಳತೆ : ೧. ಚರಣಗಳ ಸಂಟ. ಚಂಗಿತಳಿತೆಯಿಂ ನೆರೆದ ಬತ ತ್ರಂಗಳುದುರಲು 
(ಊತ ೧4-೧ಾ). ೨. ಹೊಳೆಯುವುದು; ಪ್ರಕಾಶಿಸುವುದು : ನೆಗೆದ ಮುಗಿಬ್ಲಳ 
ಭೀಕರಾಉರಕ್ಕಂ ಮಿಂಚುಗಳ ಸಂಚಳತೆಗಂ ದೂಳಗಿನ ದುಹಾಧ್ಯನಿಗಂ . , . ಬೆಚ್ಚಿದೆ 
ದೆದಚದೆ (೧೮೧ ೪-೫ ಐ). ನಂ. ಸಂಚಲತಾ। 

ಸಂಟೆಲತ್ತ , ಸಂಚಳತ್ವ (ನಾ). ೧ ನಡುಕ; ಕಂಪನ. ೨. ಚಾಪಲ್ಕ; 
ಚಂಚಲತೆ : ದಂಚವಳ್ಳಿಗಳನು ಹಟ ಮರ್ತೃರ ಸಂಚೆಲತ್ವವ ನೆಕ್‌ ಸುಟ್ಟ 
ಕಂಚಪಾದ್ರಿಗೆ ಬೇಗ ಮುಂಚಿಲ ಜಂಗದುಲಾಲಭನಕ್ಕೆ ನಮಸ್ಕಾರ (ಕೋಡಿ. ೧.೪). 
ಸಂಚಳತ್ಯ : ೨. ಮಿಂಟನಂದದಿ ತಳಕ್ಕನೆ ಹೊಳೆಯ ಕಂಡು ಬಹು ಸಂಚಳತ್ಪ 
ದೊಳಲ್ಲಿಗೈತಂದು ನೋಡಲು (ಅವ್ರ ೫-೫೫). (ಕಂ) 

ನಂಟಲನ , ಸಂಚಳನ (ನಾ). ಅಲುಗಾಟ; ಚಲನೆ : ಕರಯ ತೀತಲಣಲದಲ್ಲಿ | ೫ 
ಲಯಟದ್ಧದಾದ ಸಂಚಲವ, ಶಿಷ್ಕರೊಂದಿಗೆ ಹಾಸ್ಮರಂಜತದಾದ ನಲ್ಲಾದ ಇದರಲ್ಲಿ 
ಗುರುಗಳು ಮಗ್ನರಾಗಿದ್ದಾರೆ (೪ಬ ತಾ); ಎನ್ನಿಂ ಯುಕ್ರಸ್ವರಸಂಕಲದ ಧವಪಾಡಿಪ 
ಹಾಡಿನ ಸಂಚಲದ (೧೫೫೩ ೧೨-೫೬). ಸಂಟಳನೆ : ವರನದಸೂ ಮದಲಿರಸೂ 
ವೊದಟ್ಟುದೆವಿಸುವಿನದುಮುರಿ ವರ್ಶಿಸೆ ಚೆಲ್ಮಂ ಪುದಿದುಣಡಲ್ಲಿಯೊಳೆಸೆದುದು 
ತದಮುರೊೋಬಖರೋದಮುಳುಲಯುಗುಂಟ ಲತಾ. ೮।ದು (ಆಬಿಪು ೩-೧೯). ನಂ) 

ಸಂಚಲಣಾಡಿ (ನಾ). ಶರೀರದ ನಾಡಿಗಳಲ್ಲಿ ಒಂದು : ಮಯೂರಣಾಡಿ 
ಮಂಡುಳಖಾಡಿ ಜಳೂಕನಾಡಿ . . . ಸಯುದಾಡಿ ಸಂಚಲದಾಡಿ . . . ಸಂಶೋಚನಾಡಿ 
ಇಂತೀ ಪ್ರಧದವಾಡಿಯೊಳಗಾದ ಕರೀರದಲ್ಲಿ ತೋಣುದ ನಾಡಿ ಜೇರವರ್ಣದಂತೆ 


ars 30-9). [ಪಂ.) 


ಸಂಚಲನೆ (ನಾ). ೫ ಸಂಚಲನ : ಸಂಡಲದೆ ಎಂಯಬುದುದು ಒಂದು ಅಮ್ಕ್‌ಖುಂದ | 4 


ಮತ್ತೊಂದು ಅದಸ್ಕೆಗೆ ಬದಲಾಗುವುದಿಲ್ಲ (ತಾಕಾ ೧೯). ಸಂ. ಸಂಚಲನ) 


ಎ. ಸಂಚರಿಸುವ; ತಿರುಗಾಡುವ, (ನಾ). ೩. ಚಂಚಲಮನ್ನಿನವನು; 
ಚಪಲಚಿತ್ರ : ಕಲುಷಮೂಪಶರೆನ್ನದಲೆ ಸಂಟಲಿತಜೆನ್ನದೆ ಕುಟಲಳುಹಕುಗಳ 
ವಿಗಡರೆನ್ನದೆ (ಟಣ್ಯಾ ೩6-೨೪). ಸಂಚಳಿತ ; ೨. ತದ್ಭೃತ್ರಾಂತಮಂ ಸಂಟ. 
ಚಾರಚಲ್ಬುಗಳಿಂದಂ ಛಧರ್ಮಬ್ಬತ್ರನಹ್‌ದು (ಹಾಲಾ ೧೩-೬೦ ೮). ೫) 

ಸಂಚಲಿಸು , ಸಂಚಳಿಸು (ಕ್ರಿ). ೧. ನಡುಗು; ಕಂಪಿಸು : ಎಿಷ್ಠುರ ಮಾರುತಹತಿ 
ಯಿಂದಂ ತರು ಸಂಚಲಿವಂತೆ ಮೇರು ನಂಚಲಿಸುಗುಮೇ (ಹಂ. ೪-೪೬). ಸ೦ಚಲಿಸದ 
ಧೀರ ವೀ ಮುಚುಂದದೆ ಮುಃ4ದ ದು್‌ಯೊಳ್ಳುದಿಲ್ಲ . . . ಎಂದು ಪಂಟಾಸ್ಕ ನೆಗುತೆ 
ಕೋಲ್ಲಪೆದ (ರಲ ೩೯-೩೨) ಪಿ. ಅಲುಗು; ಅಲ್ಲಾಡು : ಅಂತರ್ಯ 
ಸಂತೆಲಿಸದೆ ಜಲಬಂದು ಎಂದುಬೆನೆ (ಉಲ್ಲ ಒಣ), ೩. ಚೆಂಚಲವಾಃ::; 
ಟಾಪಲ್ಮವನ್ನು ಹೊಂದು : ಬಗಿದ ಪದ್ಮಾಸನ ನಾಸಿಉಾಗ್ರದ ದೃಗುಯುಗಳ 
ಸೂಂತಲಿಸದ ಚಿತ್ತ (ಲೋಟ ೬:೩೪ ೪. ಮರೆಯಾಗು; ಹೊರಟುಹೋಗು : 
ವೆಲೆಯಾಗದೂಡಲಿಗೆ ತಎಲಗುದ ೩ಿಗೆ ಐಂಚಲಿಸುವ ಛೊಳಗಕ್ಕೆ ಮನವ ಬೆಲೆದಾಡ 
ಲೇತತೆ (೧೮೯೮. ೧ ೪೧೫ ಸ೦ಚಳಿಸು : ೧. ದೃತ್ತಪ್ತನಂ ಕಳ್ನೊಳಿಸೆ ಕೊಳಗೆ ದಾಹಾ 
ದೂಲಮೂರುದ್ಧಯಂ ಸ೦ಚಳಿಸೆ... ಮಿಳಿರ್ವ ಕೊಂಬಂ ಬಳ್ಳಿ ಪೊಗೊಯ್ದುಳೊರ್ದಗ್‌ 
(ಉನಾ ೬೧೧); ವಡುಗುತೊಬ್ಬೊಬ್ಬರ ಮೊಗೂಗಳಿಂ ನೋಡುತು ಸಂಚಳಿಸುೂಲೆ 
ಮಿಳ್ಕುಮುಚ್‌ ತಮ್ಮೆಲ್ಲಕಂ ಮುಂಚ ಬಸವನ ಧಕ್ತಿ ಬಂದಿವಿಡಿಯಲ್‌ ೪1 
(ಒರ. ೯-೪). ೨. ಬಳಸಿದ ಗುಜ್ಜುಗಳ್‌ ನೆಡೆದ ಮೇಳದ ಕಸ್ನೆಯರೆತ್ತ ಬಿಕ್ಕೆ ಸಂಚಿಳಿಸ ಇ 
ಚಾಮರ . , . ತನೆಗೊಡಂಬಡೆ (ಐಂ ೨-೪0): ಕುಲಗಿವಿಶ್ರೇಳೆ ಕಟ್ಟೇ" 
ಊಟ ಗಾ). ೫. ಚಲಿಯ; ಸುಳಿ : ಮೊಣು ಖುಿಲ್ಲರ್ಗ್ಗೂರ್ಜ್ಬರ್ರ್ವಾಂ 
ಚಳಿ೩ದರಧಿಕಲ್‌ ಚೇರ ಚೋಳಾಧಿಧೂವರ್‌ (ಎ೩ ೪೫.8೮ರ ೧-೪೦: 1೦೪) ;ಮಿಂಟಿದ 
ಗೊಂಚಲೆದೆ ಸಂಟ. ಬೆಳೆವ ರತ್ನಾಛರಣಂಗಳ ವೆಲೆಂ ಕಂದು (ಹುಸಾಮಾ, ೭-೧೫ ಇ). 
೬. ಬದಲಾಗು; ಪರಿವರ್ತಿಸು : ಇದರ ಟುತ್ತಂ ಮುಂದೆ ಸಂಚ [ಣಾ ಬಳಿಯುದದು 
ಮುಂಟು (ಕಲಲ. ೧೩-೩). ೬. ತಿರುಗಾಡು; ಸಂಚರಿಸು : ಉಲ್ಲನಣ 
ನದು ಸಂಟೆಳಿಸುತಿರ್ದ ತಬ್ಲಾ ತೇಜಿಯನ್ನೇರಿ (ಅಕ್ಯಾಗ ೧೬-೪೫), ೮. ಆಲು 
ಗಾಡಿಸು; ಚಂಚಲಗೊಳಿಸು : ಆ ದಿವಿಜನಾತೆಯಳೆವಿತಾನುೂಂ ತೆಣದ 
(ಉಚಿತ ೧೯೯ 6), ೯. ಅಸ್ಮಿರಗೊಳ್ಳು; ಹೆದರು : ಈ ದುತಾ 
ಶಿಲೆಯಂ ದೋರ್ವಳದಿಂದೆತ್ತುದುದೆನೆ ಸಂಚಳಸುದೆ ವೂಣ್ಣೆತ್ತಿದಂ ಬಳನ್ಮಂ ಕೃಷ್ಣಂ 
(ಆರರ. ೩-೫೬ ೧೦, ಹರಡು; ವ್ಯಾಪಿಸು : ಕಂಚದ ೪ಲುಬಂ ಪೂಸಲ್‌ 
ಸಂಚಳಬುದ ಟಲ್ಲಿಯುನನದ ವಿಚಮಲ್‌ಗುಂ «ಏರುರ. ೧೬-93). ೧೧. ಓಲಾಡು 
(7) : ಚರಣಯುಗಂಗಳು ನದುಗೆ ಬಚ್ಛಳವೆದಿನರ ಸುಖತರಧಿಯೊಳು 
ಸಂಚೆಳಸದೂಳಾಗಿಹವುಹಾಯದೋದುದವವರತೆ (ಲಾತ ಇ). 

(5ಂಟಲನ 4 - ಇಡು) 

ಎ| ಸಂಚದಣ್‌ “ಸಂಚುವಜ್‌' ನೋ. 

ಸಂಚಎರಿಸು (ಕ್ರಿ). ಒಟ್ಟುಗೂಡಿಸು; ಸಂಗ್ರಹಿಸು (7) : ಸಮತೀಲಸಂವಾದಿತರು 
ಬಂದಿದ್ದಲ್ಲಿ ತಮ್ಮ ಮನೆಯಲ್ಲಿದ್ದ ಎತಿಷ್ಟದ್ರದ್ಧದ ಸಂಚವಿರಿಸಿಯಿದ್ದುಯಿದ್ದಂತೆಯಿಡೆ 
ಮಾಡೆಂದಡೆ (ಏರೇಕ್ಯ ೬೩). (ಸಂಟ * ಇರಿದ) 

ಸಂಚಳ, (ನಾ). ಒಂದು ಬಗೆಯ ಉಪ್ಪು : “'ಸಂಚಳ - ಸೌದರ್ಚಲ ೫ 
ಅವಣಭಧೇದ"" (ಖ್ಯಾಟೂ ಇ). 'ಸಂಚಳಕಾರ' ಪರಾ. | ಹಂ. ಸೌವರ್ಟಲಯ 

ಸಂಚಿಳ್ಳೆ "ಸಂಚಲ' ನೋ. 


ಸಂಚಳಕಾರ ರಣ್‌ ನೆಂಟ 


ನೆಂಚಳಳಾರ . ಸಂಚಳಖಾರ (ವಾ). ಇ ಸಂಚಳ, : «0. ಸಂಚಳವಾರ: ಗಳುಮುಂ ಮೂವತ್ತುಮೂಜು ಸಂಬಾರಿ(ಣಜ ಸಂಧಾರಿಳೆ)ಗಳುಮಂ ಎಂಟು 
“ಮಚೆ... ಒಂದು ತರದ ಉಪ್ಪು, ಸಂಚಳಖಾರ'' (ಗಾಣದ. ೩೬೬). ಸಾತ್ಮಿಳಧಾದಂಗಳುಮಂ . . . ಬಾತ್ರಸಂಕ್ರಮಣದೊಳ್‌ ಬೆಟ್‌ಯೆ ತೋಲ್‌ 
(6ಂಚಳ, 4 ಕಾರ] (ಇಷು. ೨-೩೦ ವು. ಸಂಚಾರಿಗಳು ಚಿತ್ರದೃತ್ರಿಗಳೇ ಆದರೂ ಅದು ಕೂಡ 

ನಂಚಳಖಾರ 'ಸಂಚಳಕಾರ' ನೋ. ಅಮುಧಾವಗಳಿಂದಲೇ ವ್ಯಕ್ತವಾಗಬೇಕು (4೬. ೧). "ಸಂಚಾರಿಛಾವ' ವರಾ. 


ಕಂಚಳಟಿತ್ತ (ನಾ). ಕ್ಟೋಭೆಗೊಂಡವನು ; ಚಂಚಲಚಿತ್ತನಾದವನು : | $) ಪಿ [ಸಂಗೀತ] ತಾನಗಳಲ್ಲಿ ಒಂದು ಬಗೆ ; ಗಾನಕ್ರಿಯೆಯ ಸ್ಥಾಯಿ, 
ಕಲಿಬಲ್ಲಾಳನ ಸನ್ನ ಸಿಂಹನ ಧುಜಾವಷ್ಟಂಭಮು ಕಣ್ಣು ಸಂಚಳಟಿತ್ತಂ ದ್ರವಿಳಳ್ಟಮು ಆರೋಹ, ಅವರೋಹ, ಸಂಚಾರಿಗಳೆಂಬ ನಾಲ್ಕು ವಿಧಗಳಲ್ಲಿ ಒಂದು ; 
ಪಾದ್ಯದಂ ಬೊತ್ತಂ ... ಧಯಭ್ರಾಸ್ತಿಯಿಂ (ಭೌ ಸಜ. ೨೧-2೬: 1019). “ವಿಳಂಬ ಮತ್ತು ದ್ರುತಕಾಲದ ಎರಡನೇ ಮತ್ತು ಮೂರನೇ ಕಾಲಗಳ 
ಸಂ. ಸಂಚಲಟಿತ್ರ) ಸೈರವಂಪ ಹೊಂದಿರುವಿರೆ'' (60೫6, ಆ) : ಸ್ಮಾಯಿ ಸೆಂಬಾರಿಗಳೆ 
ನಂಚಳತೆ 'ಸಂಚಲತೆ' ನೋ. ಸಂಗಮಪಛಾಯ ಸರದಾಯತದ ತುದ್ಧ ಸಂಕೀರ್ಣ ಸಾಳಗದ . . . ತಾರಮಧ್ಮ 
ನಂಚಳತ್ವ 'ಸಂಚೆಲತ್ವ' ನೋ. “| ಮಂದ್ರಗಳಿಂದ ಸಂಗುಬಿಗಳಿಸಿ (ಕೈಡಿಲಾ, ೨೯-೪೫); ಗಾಗತ್ರಿಯೆಯು ದರ್ಣದೆಂದು 
ನಂಚಳಿತ 'ಸಂಚಲಿತ' ನೋ. | (ಹಾಲ್ಕೂರಿಧದಾಗಿ ವಿರಂಪಿತಬಾಗಿದೆ (ಜನ್ರ, ೧). (ನಂ. ಸಂಟಾರಿಸ್‌] 
ನಂಚಳಿಸು 'ಸಂಚಲಿಸು' ನೋ. | |ಪಂಚಾರಿಕೆ (ನಾ). ೧. ಸಮಾಚಾರವನ್ನು ತಲುಪಿಸುವ ಹೆಂಗಸು; ದೂತಿ; 
ನಂಚಳೆ (ನಾ). ಚಂಚಲಟಿತ್ರವುಳ್ಳವಳು; ಚವಲೆ : ನಿಷ್ಠುರೆ ಮದೋದ್ಧತೆ ಸಂಚಳೆ ದಾಹಿ: `'ದೂತೀ, ಸಂಚಾರಿಳಾ - ಈ ೨ ದೂದದಿ"' (ಲಾಮ ಆಟ). 
೬ ೬ ಮೆರಾತ್ಮೆಯಚ್ಛ ವಧು ಸಜ್ಜವಮೇ (ಉಲ ೨-೬). (ಸಂ. ಸಂಚಲಾ। 1). ೨ ಕುಂಟಣಿ; ಕುಂಟಲಗಿತ್ತಿ. (ಹಂ ಸಂಚಾಂಕಾ) 
ನಂಚಾರ (ನಾ). ೧ ತಿರುಗಾಟ; ಅಡ್ಡಾಡುವುದು : ದಾಯುವಿಗೆ ನಾ ರೂಪ | | ಸಂಚಾರಿಧಾವ (ನಾ). (ಕಾವ್ಮಮಾ) ಬದಲಾವಣೆ ಹೊಂದುವ ಚಿತ್ರ 
ಸಂಚಾರ (ಬೂಳನಾ, ೪-೩೬) ; ಸಂಚಾರದಿಂದ ತಣಗೆದ್ದು ತನ್ನಂಗದ ಸಂಟತದ ಬಬ್ಬು! | ಸ್ಥಿರವಲ್ಲದ ಧಾವ ; ಸ್ಮಾಯಿಭಾವಗಳ ಜೊತೆಯಲ್ಲಿ ಬರುವ ಇತರ 
ಪಾಸಿನ ಸಂಚಾರದಲ್ಲಿ ಎದ್ದು ಸಂಚಾರಿ ನೀವು ಆ ತಆಗು . . . ಮತ್ತೊಂದು | | ಸಣ್ಣಭಾವ : ಭಾವಂ ದಿಧಾವಮಿನಿದರಿಭಾದು ಸಂಟಾರಭಾದಮೆಂದಿಂತಿವಘಂದಾ 
ಸಂಟಾರಕ್ಕೆ ಒಳಗಾಲುತ್ತು (ಬ 1, ೪೬೦): ಮೀಚನಂಟರ ದೇದಕಾ 


ಚರ್ರಯಂಣರದಾ ಪದಬಷ್ಮೆಗಳ್‌ ಬೊಳೆದುವು (ಕಲಾಣ ಇ-೪೬). ೨. ಪ್ರಯಾಣ; 6೦ದು ಅಲಂಕಾರಿಳಕರು ಈ ಸ್ಮಾಯಿಧಾವಗಳನ್ನೇ ಸಮುದ್ರಗಳಿಗೆ ಹೋಲಿ 
ಪ್ರವಾಸ : ಶ್ರೀಕುರಶ್ಯಾಗಳು ಆ ದಿನ ನಸುಷಿದಲ್ಲಿಯೊ ಸಂಚಾರಕ್ಕೆ ಹೋದರೆಂದು ಸೂಂಚಾರಿಭಾವಗಳನ್ನು ಅವುಗಳಲ್ಲಿ ಬಳುವ ಕಡಂಗಗಳಿಗೆ ಹೋಲಿಸಿದ್ದಾರೆ. 
ಎಂಟು - ಹತ್ತುದಿನ ತಿಡುಗಿಬರುವುದಿಲ್ಲದೆಂದೂ ಗಂಗುಸಾವಿಗೆ ಹೇಳಿದನು (ಆಗೂ ೬೦). Wa me Wal 
೩. ಹಾದು ಹೋಗುವ ಮಾರ್ಗ, - ದಾರಿ ಇ. ಸೂರ್ಯನು ಒಂದು | | ಸಂಚಾರಿಸು (ಕ್ರಿ). ೧. ತಿರುಗು ; ಆಡ್ಡಾಡು; ಸಂಚರಿಸು : ಹೊತ್ತ ಶರೀರಗಳು 
ರಾಶಿಯಿಂದ ಮತ್ತೊಂದು ರಾಶಿಗೆ ಚಲಿಸುವಿಕೆ; ಸಂಕ್ರಾಂತಿ. ೫. (ಸಂಗೀತ) ಮಿತಿಯಿಲ್ಲ ತಾ ಸಂಚಾರಿಸದ ನೆಲದಿಲ್ಲ (ಹಾಕಾ ೪೧). ೨. ಸ್ಥಾಯಿಯಾಗಿ 
ತಾನಗಳಲ್ಲಿ ಒಂದು ಬಗೆ : ಇಲ್ಲಿ, . . ಗಾಮಪಾ ಎಂಬುದು ವಿಶೇಷ ಸಂಚಾರವಾಗಿ |೫| ನಿಲ್ಲದಿರು; ನಡುನಡುವೆ (ಸಂದರ್ಭೋಚಿತವಾಗಿ) ಬಂದು ಹೋಗು : 
ಒಡುತ್ತದ (ಉಡ. ೨9). "ಸಂಚಾರಿ' ಪರಾ. (ಸಂ। ಧಾರ ಸಾತ್ರತಿ ಕೈಹಿಕೆಯುರಧಟಿಯುಮೆಂಬ ದೃಶ್ತಿಯೂೊಳ್‌ ಲಸದುಂ ಸಂಬಾರಿಸುವ 
ನಂಟಾರತ (ಗು). ೧. ತಿಳಿಯುವಂತೆ ಮಾಡುವ; ತಿಳಿಸುವ. (ನಾ). | ಭಾವಮಂ ವಿಸ್ಟಾರಿಸುವ ಬೆಡಂಗು ದೇಟ್‌ ವೀಲಾಂಟವೆಯು (ಅವತು. ೯-೨೩), 
೩. ಮಾರ್ಗದರ್ಶಕ; ಮುಂದಾಳು. ೩. ಸುದ್ದಿಯನ್ನು ತಿಳಿಸುವವನು; ೩. ಲೇಪಿಸು; ಸವರು : ಗೋಠಂಟೆಯ ಬಿತ್ತಂ ಪಟವೀರಿಂ ಕುಡಿಯಿಸುವುದಲ್ಲದೊಡೆ 
ದೂತ; ಚಾರ. ೪. (ಅಲಂ) ಗಾಳಿ; ವಾಯು : ಅಯ ಬೀಕ್ಷಿಹಾಲ್ಲಿ ಭಗದೊಳ್‌ ಸಂಚಾರಿಸುವುದು . . . ಗರ್ಭರಿ ನಿಲ್ಕುಳಿ (ರಟ ೯-೩೪) 
ಬುತ್ಛಿಜರುಮಮ್ಮಿ ವಾಲ್ಕರಿಂ . . . ಘವತರಿಧಷಂ ಸಂಚಾರಕು ಉರವೇಶ್ವರ್ಯತಂ | 'ಸಂಚರಿಸು' ಪರಾ. (ಸಂಚಾರಣ್ಮ 4 - ಇತು! 
ಪತುವಾಗ ಬೇಳ್ಕೆಎದನಂ ಕೋಬಾಗ್ನಿಯಿಂದಗ್ನಿಜೇ (ಲಾ. ಆ-ಇ೬), (ನಯ) ಸಂಟಾರೀವರ್ಣ (ನಾ). ೫ ಸಂಬಾದಿ ೭ : ಒಂದೊಂದೇ ಸೃರದನ್ನು ಬಂತು ಎಂತು 


ನೂಟಾದತೆ (ನಾ). ಚಲನೆ ; ಸಂಚಾರ : ಗಹ ಕ್ಬುದು . . . ತುಗಸಂಚಾರತೆ ಪ್ರಯೊಗಿಸುವುದು ಸ್ಮುಯಾವರ್ಣ ದೆಂದು ತಿಳಿಯಬೇಕು , . . ಇವುಗಳ ಮಿತ್ರಣದಿಂದ 
ತುನ್ಮಮುದುದು ಎರುದ್ಕೋಗಕ್ಕೆ ಪಕ್ಕಾದುದೀ ಜಗಮೆಂದಂಬನಮೆಲ್ದು | ಸಂಟಾರ್ದಿವರ್ಣವಾಗುತ್ತದೆ (ಟಂತ್ರ «೬). ಕಜ) 
ಕಚೆದೆತ್ತಾಸಾರಮು ಲೋಕಿದೊಳ್‌ (೧0೩ ೯. ಹೆ. ಸಂಚಾರ) ಸಂಜಾಲಕ (ನಾ). ಕೆಲಸವನ್ನು ವೃವಸ್ಥೆಗೊಳಿಸುವ ವ್ಯಕ್ತಿ; ವ್ಯವಸ್ಥಾಪಕ : 
ನಂಚಾರಮಾರ್ಗ (ನಾ). ನಡೆಯುವ ದಾರಿ, - ಮಾರ್ಗ : ತವಿತ್ಯವಿದ |೫) ಸುಮಿತ್ರಾ ನಮ್ಮ ದಳದ ಸಂಚಾಲಕರು (ಧಾರ ಗಾ). (ಕ) 
ಸಂಟಾರೆಮುರ್ಗದನ್ನೇ ಅದುಖಿಿ ಇತರ ದೇವತೆಗಳೆಲ್ಲರು . . . ಮಹತ್ವವನ್ನು | | ಸಂಚಾಲನ (ನಾ). ೧. ಚಲಿಸುವಿಕೆ. ೨. ಚಲಿಸುವಂತೆ ಮಾಡುವುದು. ೩1 
ಭಡಯುತ್ತಾರೆ (ಹುಸ್ಳಾಂ. ೧೬೧), 84] | [ಸಂಚಾಲನೆ (ನಾ). ಕಾರ್ಯವ್ಯವಸ್ಥೆಯನ್ನು ನೋಡಿಕೊಳ್ಳುವುದು : ಅದರ 
ನಂಚಾರಿ (ಗು). ೧. ತಿರುಗುವ ; ಚಲಿಸುವ : ಓರೂರ್ದರ *ಇಣ್ಗಳ್‌ ಸಂಟಾವಿ ಚಿರಂರ್ಜಿದರು ತಂದೆ ಪ್ರಾರಂಭಿಸಿದ ಪತ್ರಿಕೆಯ ಸಂಟಾಲನೆಯನ್ನು ಇಂದಿಗೂ ಮಾಡು 
ಕಬಾತ್ತೇಕ್ಷಣಂಗಳಲೆದುವೆ ಅಷ್ಲಾಪ್ರಾರಂಧಮುನನ್ಮೋನ್ಯ ವಿಸಾರಿಪವಪ್ರಣಯದಿಂ ತ್ರಛೇ ಇದ್ದಾರೆ (ರು ೬) (ಕೂ. ಸಲಾಲನ 
ಕಿಯಾವಿಕದುಣದೊಳ್‌ (ಉಟತ್ರ ೬-೧). (ನಾ). ೨. ಸುದ್ದಿಯನ್ನು ಐ] ನಂಟಾವಳಿ (ಣಾ). (7) : ಪುಡೋಡಾತ ಕನಾಯಸ್ಮಾನೀಯೋದೃರ್ತದ ಹಂಟಾದಳಿ 
ತಿಳಿಪುವದಳು ; ದಾಹಿ ; ದೂತಿ : ""ಸಾಬಾರಿಯನೆ ದೂತಿಯಕ್ಕುಂ'' ಸ್ಮಾಸೋಪ4ರಣ೦ಬೆದನು ಜಗದೇಕೆಬಂದುವಂ ದುಜ್ಜವಂಬುಗಿಸಿ (ಕಬತಿತ್ರ ೧-೬ ಇ). 
(ಮಲ ೯೦-೨) ೩. ಕುಂಟಣಿ; ಕುಂಟಲಗಿತ್ತಿ, ೪. ಸಂಚಲಿಸುವವನು:ಉಯೆಯ | (ಅ ಇದು 'ಸಂಚಾವಟ್‌' * ಕೆಂಪೂ»ಣ್ಣದ ಬಟ್ಟೆ ಎಂದಿರಬಹುದೆ?) 
ವೀವಗಳಲ್ಲಾ ಒಮ್ಮೆಗೇ ಆರಿಹೋಗಿ ಸಂಟಾರಿಗಳಿಗೆ ಬಹು ತೊಡಕುಂಟಾಯಿತು. | *ಸಂಧ್ಯಾವಳಿ' ಹೋ. 11 
ಕ ೫. ಪ್ರಯಾಣಮಾಡುವವನು : ಸಂಣಲಿಯುಗಿ ಹೊಗಟಿದ್ದರನು ಈ ಸಂಚಿ, ಚಂಚಿ (ನಾ). ೧. ಚೀಲ; ಹಖುಬೆ : ಮುದ್ದು ತಿಂದು ತಿಂದು ರುಲಯಲ್ಲ 
ಗ್ರಾಮು ಆಳರ್ಜಣೆಗೊಳ ಗಾಗಿ ಕೆಲದಿಪಗಳ ಮುಟ್ಟಿಗೆ ಅಲ್ಲಿಯೇ ನೆಲಸುವ 5 ಬಳ್‌ದಾಗಿ ದೊದ್ದಿತು ದುೂದೇನಿ ಮೈದುಗುಗೆ ಮದ್ದು ಕೊ ಸಂಬಂಗು ಭೇಗಿ ಮುಕ್ಕಿ ಭಾವ 
ಬತ್ತೆಯ ದಂಡಿದವರು (ಯಜು). ೬ ವ ಸಂಚಾರಿಧಾವ : ಎಂಬುಂ ಸ್ನಾಯಿಭಾವಕಂ | ಬಿದ್ದುಕೊಳ್ಳುತಾನೆ ಒಳಗೆ ಕದನ ನಟಿ (ಇಂದ 3 ಲ್‌ 2). ಸಾಯಂಕಾಲ ಎರಡು 


ಸಂಚಿಕೆ ೮೨೧೬ ಪಂಟ 


ಸ 
ಮೂರು ಧಗೆ *ರುವಾಗಲೇ ಸಂಟ ಕಿಟ್ಟ ಎನ್ನೆ ಸಂಗಡ ಆಳು ಇದ್ದಾನೇಬ ಧೈರ್ಯದಿಂದ ; : ಪಂಚಧೂಚಾತ್ಮಳದೇಷದರು. ಬಟ್ಟದೆ ಭಂಚನದದರು ಮುತ್ತಿ ನೀಡುವನು 
... ಹೊಲಬನು (ಕಾಹೂ ೧೦,೯೬). ಸಂಚಿ ದೊಡ್ಡದಾದರೆ ಮಂಟ ಓಿದಿದೀರ್ತೆ? ಇರ). | 1 ಗ. |ಹಂ.) 
೨. ಎಲೆ ಅಡಕೆಯ ಚೀಲ : ಕನ್ನದ ಗಿಂಡಿ ಚಾಮರ ಸಂಟ ಕಳಂಜ ಸ್ವರ್ಣದ | | ಸಂಟತಪುಣ್ಯ (ನಾ). ೧. ಜನ್ಮಾಂತರಗಳಿಂದ ಸಂಗ್ರಹವಾದ ಅಥವಾ।1ಇಸಿದ 
ಕಢಕಂಗಳನು ಕಗ್ಗ ಯರಾಂತು ವಡೆದರು ಅರ ೧ ಎ. ಬಗ ಚಿಕದೇವಉಯದ | : ಪುೃಣ್ಮ, -ಸುಕ್ಕತ ; ಪೊರ್ವಾರ್ಜಿತಬಪುಣ್ಯ : ಎಂ ಚೋಬ್ಕಮಿುಯೊ 
ಹಬತಿಯ ಹೊಬ್ಬಯಿಂಬೇಕೆಬೆತ್ತಿಹೆಮು (65: ೧-೬. ತನ್ನ ಸಂಖಯನ್ನು ಬಟ್ಟಿ ಎಲೆ | ೨ | ಜಿ.5ವರ ಸಂಚಿತಪ್ಕೂಪ್ರಧಾವದಿಂದಾ ಪೊಟಧಥೊಳ್‌ (ಪುಜ್ಕವು ೧೬. 
ಅಡಕೆ ಹೊಗಿಿಟ್ಬನ ತುಂಡನ್ನು ದಾಯೊಳಗಟ್ಟು/ ಆಣ. ೦೬) (ಚಂಡ; ೨. ಕೋಳ! : ೨. ಪೂರ್ವಾಜುಪುಣ್ಕವುಳ್ಳಿ ವ್ಯಕ್ತಿ ; ಪುಣ್ಮಶಾಲಿ : ಜಂಟ್‌ಮ್ಯೊಲ್‌ 
ಒಳೆ ಬೀಸಣಿಗೆ ಚೆಂಟಿ ಖುಣ್ಣದ ಕಾಯಿ... ವಿಾಜಿಸಬು ಮಿಗೆ ಡಾಕ್ಮೆಯಂ ಬೀಜುವರು | | ಗಾಂಚಾಲದೇಶದುಂ ವೊರುತಂದಟ್‌ (ಠಂ ೬.೬೩). ನಂ) 
ವರರು (ಸುಣಹಾ. ೬.೫೧1), ಗುರುಭಟ್ಟ ಆಂಟಿ ಬಟ್ಟಿ ನಮಗೂ ಶಾಂಟೂಲ | | ಸಂಟಿತರುಕೃತ (ನಾ). ೧. ಹ ಸಂಚಿತಪೂಣ್ಯ ೧ : ಪೂರ್ನಜನ್ಮಸಂಚಿತಸ್ಳತಗಿಂ 
ರು೩ದ (ಲೂಪಶ್‌ 4.೧೬೨). ! | ದಿವ್ಮಾಯುಧವಸ್ತುದಾಹಸಂಗಳುದುಂ ದಿದೃಷ್ಟ್ರೀಯರುದುಂ ಸ್ವೀಕರಿಸಿ ಎಲಾಯ 
ಸಂಚಯ ಊಳಿಗ ವ ರಾಜ, ರಾಣಿಯರಿಗೆ ಬೇಕಾದಾಗ ತಾಂಬೂಲವದ್ದು |] ಇಗ 5೩. ಎ. ಜನ್ಮಾಂತರಗಳಿಂದ ಪುಣ್ಮದನ್ನು ಸಂಗ್ರಹಿಸಿರುವಮು ; 
ಹಿದ್ಧಪಡಿಸಿ ಕೊಡುವ ಕೆಲಸ,- ಉದ್ಮೋಗ : ದನ್ನ ಸಂಚಿಯ ಕಣದ | | ಪೂರ್ವಾರ್ಜತವುಣ್ಕವುಳ್ಳವನು ; ಪುಣ್ಮಶಾಲಿ : ಉತ್ತದುದಾನು ಸುಟೂ 
ತರಳಿಕೆಯಿಂಬುವಳು ನನ್ನೊಂಬೆ ಮೊದಲು ಸ್ನಾನಮಾಡುವೆಡೆಗೆ ಬಂದು ಐತ ೩), | | ಸುಳ್ಳತಂಗಬ್ಲದಸಂಚಿತುಸುಕ್ಕತಂಗೆ ಬಯುಸೆ ಸುಮವಿಸಿದಪುದೇ (ಕಾಂತ ೯-33)... ಸಂ, 
ಅರಮನೆಯಲ್ಲಿ ದ್ರಹಿನದಲ್ಲಿಯೂ ನಡೆಯುವಂತೆ ಕೆಟ್ಟುಮಾಡಿದ ಊಳಿಗ ದಿದರ ; ಸಂಚಿದಾರ (ನಾ). (7) : '"ನಿಧಿಸಂಗ್ರಹಭೂಂಡಾರ, ಮುಂಗಡಜಣದ ರಾಶಿ, 


- ಸಂಚಿಯ ಅಟಳಿಗ. ಚಂದನ ಚೀಲದ ಅಜಿಳಿಗ (ಟಾಹುವಂ ಇ). ಜೆ ಕಪ್ಪಣಣಿಕೆಯಾಗಿ ಒಂದ ನಿಧಿ" (ಕಾಂಹಿತ್ರ.ಗಣ್ಗಿಖಲಾಣ 9೪ ಪ : 


ವೇ. 8 ತೆಲು. ಹಂಚಿ ; ಹುಳು. ತಂಚಿ, ನಂಟು) 
ಸಂಚಿಕೆ, ಸಂಚಿಗೆ (ನಾ). ೧. ತಾರ್ಳೆವಿಗಳನ್ನು ಕೂಡಿಸಿ ಮುಡಿದ ಹೊತ್ತಗೆ ; 


ಬರೆಯಲೆಂದು ಮಾಡಿಕೊಂಡ ತಾಳೆಗರಿಗಳಿಂದ ಕೂಡಿದ ಪುಸ್ತಕ : ಕುಟ | 


ಯೊಳ್‌ ಬಯಲ ಲಿಂಗಣ್ಣನತಿಬಾದದಿಂ ಪಂಬಾಕ್ಲಲಿಯ ಮಂತ್ರವೇ ಮಹಾಭನವದೆಂದು 
ಸಂಚಿಕೆಯ ದೇಟಾಂ ಬರೆದದಂ ತೂಗಿ ಮೆಬೌವಂ (ಆಟವು ೬೨-೬೬). ಪ. ಸಂಪುಟದ 
ಒಂದು ಬಿಡಿಭಾಗ : ಗ್ರಂಥದ ದೊಲನಜೆಯ ಸಂಟಿಳೆಯಮ್ಮ ಪ್ರಶೆಟಿಹಿದರು 


(ಲ ೧೧), ನಾಕೋ ಆರೋ ಸಂಚಿಕೆ ತಾಯೋದರೊಳಿಗ ಒಂದ ಮಾಡಕಾವ | 


ಪರಲ ಧೂನಣದಿಟ್ಟು ಕೈಯೊಳಗಿರುವ ಪುಖ್ರುಕ ಕಂಠ ಸಂಟಿಗೆ ಬರದ ಇದ ದಾ 
ಹಲಗೆಯು ತಾಟವಸ್ರಗಳು ಬಳದ ಸಹ ಮಟ$ಕ0ದೆ ಬೋಗುದ ಗೃಹಕೆ ತೆರಳುದ 
ಕಿೆಯ ಮಕ್ಕಳ ತಾದಭಾವಗಳಿರದೆ ನೋಡಿದಳು (ರಷ ೩-೯೪). 
೮ ಹಂ. ಸಂಚಿ? .! ಕೆರ. ಸಂಬಧ) 

ಸಂಟಿಗೆ "ಸಂಬಿಕೆ' ನೋ. 

ಸಂಚಿತ (ಗು). ೧. ಕೂಡಿಟ್ಟ ; ಸಂಗ್ರಹಿಸಿದ : ವಾಟ್ಮಮಾಲಾಮರಂ ದುಂಗಳೋದ. 
ಕರಣಂಗಳಂದವಿ:ದಿರ್ಗೊಂಡಅಗಿ ಬೊಡದಟ್ಟು ಎಲಸಂಟಿತಾಂಟಿತವಸ್ತುಗಳಂ ತಂದು 
ಮುಂದಿಡೆ (ತುಟ ೧೧-೩೨ 0). ೨. ಅಧಿಕವಾದ ; ಹೇರಳವಾದ. (ನಾ). 
೩. ಸಂಗ್ರಹಿತವಾದುದು ; ಸಂಗ್ರಹ : ತನ್ನ ಸಂಚಿತದ ಪಂದ್ಯ ದಸ್ತೂತ್ಮಳಗಳಿರು. 
ವೃಪಶಿಲಕಗವೆದು (3ಮ್ಮಿತ್ರ ೨-೧೩) ; ಸುಲತ್ಚಣದ ಲಾಲಿತ ಶ್ರುತಿರಂಲಸದ 
(ಕೃಬರಾ, ೪-ಇ) ೪. [ತತ್ರ್ವಶಾ] ಕರ್ಮಥಲಗಳಲ್ಲ ಒಂದು ; ಹಿಂದಿನ 
ಜನ್ಮಗಳಲ್ಲಿ ಮಾಡಿದ ಕರ್ಮ : ಸಂಟಿತವಂದಡ ಗತಹಪ್ನದ ಸುಕೃತ ದುಷ್ಕತದ 
ಸಂಗ್ರಹ (ಉದ್ಫೂಂತ್ರ, ೬-೬೪-೨) ; ಎನ್ನೆ ಪೂರ್ಮಸಂಚತದಿನೀ ಬಟ್ಟೆಯುದುದಲ್ಲ 
ಆತಸೆಲ್‌ಯ್ದುಂ (ಉಾತಾಸ್ರ, 6೩-೧೪). 180) 

ಸಂಚಿತಕರ್ಮ (ನಾ). (ತತ್ತ್ವಶಾ। ಸಂಚಿತ, ಆಗಾಮಿ, ಪ್ರಾರಬ್ಧಗಳೆಂಬ 
ಮೂರು ವಿಧವಾದ ಕರ್ಮಪ್ರಭೇದಗಳಲ್ಲಿ ಒಂದು ; ಜನ್ಮಾಂತರ 
ಗಳಿಂದ ಸಂಗ್ರಹವಾಗಿ ಬಂದ ಕರ್ಮ : ಪಂಡಿತರಾಗಿ ಮೂರ್ಬುನುಗಲಿ 
ಸಂಟಿತಕರ್ಮ ಉಲಡಲ್ಲದೆ ಬಡದು (ಒಪದ ೭೭೬) ; ಹೊದ್ನಿನಾಸೆ ಉಳ್ಬಿನ್ನಕ್ಕೆರ ಸಂಚತಕರ್ಮ 
ಬಿಡದು (ಊಂ ೧೪-೧೧), (ಹಂ. ಸಂಟತತರ್ಮಪ್‌1 

ಸಂಚಿತಪಾಹ (ನಾ). ಜನ್ಮಾಂತರಗಳಿಂದ ಸಂಗ್ರಹವಾದ ಪಾಪ, - ಕೆಟ್ಟಕರ್ಮ; 
ಪೂರ್ವಾರ್ಜಿತಕರ್ಮ : ಸೈೆರಿಸೆಮ್ಮಬಿಧವದು ಕುರುವೀರ ಸಂಟತಪಾವೀರ್ಮ 
ವಿಳಾರವಿದು (ಉಲ್ಮಾಇ ೨-೫) . ಪಂಚಕ್ರೋಶದಿ ಬಂದು ಸಂಚಿತಶಾಪವಳಿದು 


ಬೇಡಿದೊಡೀಯನೆಂದೆದುಗೆ ವಾಗುಡಮಟ್ಟ ಮನಕ್ಕೆ ದಂದುದಂ ಬೇಡಿದರೂ 
ಸಮರ್ಥಶದರ್ಶೆದನೊ ದೈದ್ಯದ ನಂಟಪಾರದುವಿ ನೋಡಿರೆ ನಾಲ್ಕುವಾಯಮಿರೆ 
ಗರ್ದದಿಣಕ್ಕುದೆ ಸಿದ್ಧಿ (ಕು ೨-೬೨): ಪೆಐರೊಳ್ಟಮುನಮೆಂಬ ಮಡಿವೇದ ಕೊಳ್ಳೊಡೆಗೆ 
ಟಲ್ಲಹಶಾತನ ಸಂಚದಾರ ದುದ್ಧಾರಿಗೆ ರಾಯನಾದೆಡೆಗೆ ಚೋಳನಿವಂ 


ಮೊರೆಯೆನ್ನೊಡಿದ್ದಧೂತೋವಧಮಿಸ್ಮ ಮೆನ್ನದವರಾರಳಿದೂ  ಜಯದುತ್ತರಂಗರ 
(ove ಈಲ. ೩೫೬೩ 03), "ಸ೦ಚೆಕಾರ' ಪರಾ ಗ 


| ನಂಟರ (ಕ್ರ). ೧. ಕಲೆಹಾಕು ; ಸಂಗ್ರಹಿಸು : "'ಸಂಬುದಿ-ಸಂಗ್ರಷೇ'" (ಕಡಾ) ; 
(ಅಂ. ಇ). ೩. ನಿಯತಕಾಲಿಕಗಳ ಒಂದು ಪ್ರಕಟನೆ : ವಿದ್ಯಾರ್ಥಿಗಳು ಆಗಲೇ | : 
ನದ ಒಂದು ಬದ ಸೇಚಿಕೆಯನ್ನು ನೋಡುತ್ತಿದ್ದರು (68 ೧೬). ಸಲಲ :೧. | | 


ಒಡಲೊಳೆ ಜೀವಮಿರ್ಯ ಗಡ ಸಂಸಿಸುತಿರ್ಪುದು ವ್ಮಲಾಬಿನುಂ ಗಡ (೪೨9 2-9) ; 
"ಅಬದ ಕಿಲುಬೂ ಪೂಸಲ್‌ ಸಂಡಳಸುವ ದಲ್ಲಿಯುವವದ ವಿಷಮಟ್‌ೌಗುಂ ಸಂಟ 
ಕಳ್ಳಂಗಡಲೆಯುಮುಂ ಚೆಲ್ಕಿಂ ಲೇಪಿಸಲೈಯುಂ (ಎಡ ೧೩-೯೨); ಕಂಟುನಂ್‌ದಿಗಳು 
ಮುಂಚಿನ ಬಳೆಗವ ಸಂಟಿಸಿದಯು ಪುರದೊಳು ಪಂಚಘಟೆಯ ವರಿಯಣ ಸಗ್ಗಳೆ ಗಿಂಡಿ 
ಪಂಟಾರತಿಗಳಲ್ಲಿಹದ್ರು (ಸಾಹ ೩-9). ೨. ಸಂಚಯವಾಗು; ಸಂಗ್ರಹಗೊಳ್ಳು : 
69. ೩ ಕ್ರಮವಾಗಿ ಸೇರು; ವೃದಸ್ಮಿತಗೊಳ್ಳು : ಮಿಂಚುದ ಚಂದ್ರಂಗಂಚೆಯ 
ಉದ್ರಲ್‌ ಸಂಚಸೆ ವ್ಯಕ್ತಂಟಇ. ಚೆಂಚಲಬೇಶ್ರೇ, ಸಂಚಲಬೇತ್ರೇ। ಳಾಂಟಿನಮುಲೇ 
(ರ ೨-೬೨). ಆ. ಉಂಟಾಗು; ಸಂಭವಿಸು (7) : 6ಂಚುಕಿಯ ಮಡಿ 
ಗೊಲಿದು ಬಹುರತ್ನಾಂಚತಾಧರಣವನು ಕೊಟ್ಟದಳಿಂಆರಳೆ ದುಶಸೋಶು 


(den ೨೬-೧೦). `ಆ ಸಂದು) 


ಪಂಟ್ರು, ಚೆಂಬು, ಸಂಚ, (ನಾ). ೧. ಉಪಾಯ ; ಯುಕ್ತಿ ; ತಂತ್ರ: 


ಸಂಚುವಿಲ್ಹದ ಧತ್ತಿ ದಂಡದೆಯುಲ್ಲದ ಮಹಂತವ ತೋಬು (ಟಂ): ಕೂಡೆ 
ಹಾಪಾಧ್ಯವಿಯ ರವವಲ್ಹಾಡಿಸಿತು ಪರಬಲಮೋಶನ ತೋಡು ಬೀಡಿನ ಸಂಚ ಬೆಳೆದುದು 
ಹಗೆಯ ಸಾಹಸದ (ಆಳ ೨೦-೧೧), ಮುಂಟ ಬಂದ ಸಂಚಿನ ಪ್ರವಂಚೆದ ಕೊಲೆಗುತ್ತದ 
ಬೆಣ್‌ಗೆ ಚಿರಲ್ಬನ್‌ (ಉಯುಷ್ಟ, ೩೨-೪9), ೨. ಡಾಣತನ ; ನಿಪೈಣತನ : ರಾಯನ 
ಮನದಿರದಲ್‌ದಾಂತು ಹಸ್ನರಿಯ ಕೊರಲ ಬೆರಲ ಸಂಟವಿಂದ ದಾಜದಳು 
(ಯಾಣ 2೫ ಇಇ). ೩. ಸಣ್ಣ ದನಿ; ಮೆಲುದನಿ : ಇಂಚರದ ಸಂಚು ಮುಂ 
(ಇಖ್ಪಟ ೧೨-೪೪) , ಮೆಲ್ಲನೊಯ್ಕುರದೂಳ್‌ ಚರಣದ ಸಂಚುರ್ಗೆಳಿಸದಂತುಮಲ್ಲಲ್ಲಿ 
ಎಂದು ಮೈ ದಂಚಸುತೆ ಪಿಂದ ಬಂದಭವಾತ್ಸಿಯುಗಳಂಗಳಂ ಚೆಂದಳರ್ಗೈಗಳಂ 


ಸಂಚು, 


ಮುಟ್ಟಿದಳ್‌ ಗಿವಿಟೆ (ಟರ ಇಇ). ೪. ರಹಸ್ಮ; ಮರ್ಮ : ಒಡಲುಗೊಂಡದ. 
ದಾದು ಬ್ರಾಣವಿಡಿದದ ಎನು ಎನ್ನೊಡಲ ಸಂಚುವ ನೀವೇ ಬಲ್ಲೆ ನಿನ್ನ ಪ್ರಾಣದ ಸಂಟುದ 
ಪಾ ಬಲ್ಲೆ (ರಖಾ ಜಾ-ಉಂ); ದಿಗೆ ಪುಂಡರೀಕಾಕ್ತಿ ಸಂಟನ ಮಡಿಗಳಿಂತೆಂದಳು 
(58 ಕಾ೧), ೫. ಕುರುಹು; ಜಾಡು; ಇಂಗಿತ : 'ಸಂಚುತಪ್ಪು' ಪರಾ. | 
ಒ- ರೀತಿ; ಕ್ರಮ : ಇದಿದು ಕೊರಲೃದಮುಮರ್ದಂ ಕಡು ಐಡೆಯಂಬಡೆದು ನಡೆದ | ಇ 
ಪೊಸ ದಳ್ಳುಗಿಲಂತಡಿಯಿಡುವಳೊಯ್ಕನೊಯ್ಕನೆ ಕಡೆಗಣೆಸುವಳದ್ಳುತ 
ಮೂಂಬೆಯುಂಚೆಯ ಸಂಚು (೫ಎ ಇ-೪). ಓ ಕುಶಲಕಲೆ: "ಸಂಬುಗಾಣ' ಪರಾ, 
ಟೆಂಟು : ೧ ಅಲ್ಲಿಗೆತರಲದವಳ್‌ ಬಯಲಾಗುವಂ ಅಲ್ಬದುಂ ಚೆಂಟವಿಂ ಮತ್ತೆ 
ಸೋಂಳುವನು (ಕವತ ೫-೮೯). ಸಂಟ :೧. ಪಂಚೇಂದ್ರಿಯಂಗಳ ನಂಚದನಜ್‌ಯದೆ 
ಉಲಳರ್ಮದಪ್ರಳಯಕ್ಕೊಳಗಾದರು (ಅಂಟ. ೨೫6-೧೩೦೦). ಆ, ನಿನ್ನ ಸಂಟದ 
ಜಾಬ್ರಹ್ಮಾದಿಗಳಟ್‌ಯರು (£ರ೯8 ಒಂ ಗಾ), ದೃಷಧರಾಟಂ ಮುಖಮುಂಡಲದುಂ 
ಬುಧನ ದುಸ್ತಕದೊಳಿಟ್ಟು ಪಂಚಾಳ್ಟೆರಿಯ ಸಂಚಮನಟ್‌ಪಿ (ಟಪಾ. ೪-೯೧) 
ಕಂಚುಅಡೆತು ಇ ಪಿತೂರಿ ಹೂಡು; ಒಳಸಂಯ ಮಾಡು : ಉಟ 
ಮುಂಬಯಿ, ಲಾಜೋರ್‌, ದೆಚಲಿಗಳಲ್ಲಿ ಭಾರತದ ವಿಮುವದಳಗಳು ಸಂಬುನಡುದುವು 
(ಇಬ್ನ ಖಾ, ೧೯೮). (ದೇ. 8 ತಮಿ, ಚಿದು; ಕೆಲಾ. ತುಳು. ಸಂಚಯ 
ಸಂಚ್ಮು 'ಸಂಚೈೆ' ನೋ. 


ಸಂಚುಗಾಣಿಯು (ಕ್ರಿ). ಸುಳಿವನ್ನು ಕಾಣಿಸು; ಕುರುಹು ತೋರು ; ಉಚಿಯ 

ನಡೆದಾಡಿಖುದಂತೆ ರಾಗದ ಸೂಜಓಗಾಗೊ ತೋಜುತಿಸ)ಳು (ಭರಿತ. ೧೧ ೧೬), 
Wed, + ಉಣಿಸು) 

ಸಂಚುಗಾತಿ (ನಾ). ಉಪಾಯಗಾತಿ; ಯುಕ್ತಿದಂತೆ : 4). (ಸಂಚು, 4 - ತ್ಮಿ! 


ಸಂರ್ಚುಣರ “ಸಂಚುಗಾಲ' ನೋ. 


ಸಂಚುಗಾರಿಕೆ (ನಾ). ಉಪಾಯ; ತಂತ್ರ : ೫5ನ ಮೂದರೆ ಲಲ್ಡೆ ಸಂಚುಗಾರಿಕೆ 
ದುರ್ಮೋಹರಸುಡಿ ಸುಖಾಮೋದ ಸರಿಯ ಸೂಬಾದಂಗಳೆಆಕವಾಂತೀ ಸೂಳೆಗೇರಿಯ | 26) 
ಎ ಪೋಗಳಲೆಂತಳದಷ್ಪುದು (ಪಲ ೫.೬.೬೩); ಆದಳು ಸಂರ್ಮುಗಲಿತೆಗೆ ಹಣ 
ೇಸರಿದಳೇ? (ಬಾಟಾ 8). (ಸಂಬಾರ (< ಸಂಚುಗಾಜ) + - ಇಳಿ) 
ಸಂಚುಗಾರ್ತಿ , ಸಂಚಗಾರ್ತಿ (ನಾ). ಇ. ಗುರಿಸಾಧನೆಗೆ ತಕ್ಕ ಉಪಾಯವನ್ನು 
ಹೂಡುವವಳು; ಯುಕ್ತಿವಂತೆ : (0. ೨. ತಲೆಹಿಡುಕಿ; ಕುಂಟಣಿ : «6. 
ಸಂಟೆಗಾರ್ಟಿ : 6. ಗುರಿಯನ್ನು ಸಾಧಿಸಲು ರಹಸ್ಯವಾಗಿ ಪ್ರಯತ್ನಿಸುವವಳು: | ೫| 
64), Wabmo (ಆ ಸಂಚು) *- - ತ್ರಿ, ( ಆ ಇತ್ತಿ) 

ಸಂಬಗಾಲ, ಸಂಚುಗಾರ (ನಾ). ೧ ವಾಸ್ತುಕಲಾನಿಪೂಣ; ಕುಶಲಕರ್ಮಿ : 
ಸಂಯದೆಬಿದುದು (ಬಲಾ ೪-೧೯೫), ಕಲಟುಗಂಜರು ಕೈದುಗಾಆರು . . . ಸಂದು 
ಗಾರರು ಸದ್ಬಿದ್ಯಾಧಿಕರಾದ ಪಾಂಟಾಳರಿರ್ದರಿಕ್ಕೆಲದಿ (ಯೋಡಾ. ೬ ೨೨). ಸಂಚುಗಾರ : | 
೨. ಉಪಾಯಗಾರ; ಯುಕ್ತಿದಂತ; ಹಂಚಿಕೆ ಹೂಡುವವನು :ಟಮ್ಮಲದೇವಿಯ 
ಮುತಿನಲ್ಲಿ ಹೇಳುವುದಾದರೆ ಇವರೂ ಕೂಡ ಅವಳ ಅಹಿತವನ್ನೇ ಬಗೆಯುತ್ತಿರುದ 
ಸಂಚುಗಾಲ ಗುಂಪಿನವನು (ಎಲ ೨೪9). ಗುಪ್ತಮುದ್ರಣಾಲಯವಿದ್ದ ಮನೆಯೊಂದ 


14] 
ಸಂಟುಗೂಡು (ಕ್ರಿ). (ನೈಪುಣ್ಮದಿಂದ) ಸರಿದೂಗಿಸು, ಸಮರಸವಾಗಿಸು | 
ಕಿನ್ನಳನ್ನ ತನ್ನ ಟೆನ್ನಕಿನ್ನಲಿಯಂ ತೆಗೆದು ದೇಳಂಗೈದಾಳಾಪಿಸಿ ಕೊರಲ ಬೆರಲ ಸಂಚುಗೂಡಿ | 
ಮುಣ್ಬರಂದೆಗೆಯೆ (ಆ ೧-೧೩೫ ೦). (ಸಂದು 4 ಕೂಡು) | 
ಸಂಚುಗೆಯ್‌ , ಸಂಚುಗೈ (ಕ್ರಿ). ಕುತಂತ್ರಮಾಡು; ಹಂಚಕೆದುಡು : 


ಸೊಗಂದಾಬ್ಬರೊಳ್‌ ಮಿಬ್ರುವಂ ಸಂಚುಗೆಯ್ದುಂ ವೃದುವಾಬ್ಯಲೊಳ್‌ ಪಗಯಂ | ಇ) 


ದೂದಟ್ಟಿಯುಂ (ಉಮಾತ್ಯ, ಉ-೬). ಸಲುಗೆ : ಶಿರುಳಂ ಸಮಂತು ಪುದುಳಂ ತೋಪ್‌ವ 


೮೨೧೭ 


ಸಂಚೊಳಿಕೆ 


ಡೊಗ್‌ವಣ್ಣೆ ಸಂಟುಗೈಯಲೊಡಂ ಕಮುಂಬಿ ನಿರ್ದೆರಮುವುಟ್ಟುಗಕ್ಕೆ ತಡೆದರ್ವರ್‌ 
(mag m0). [ಸಂಚು + ಕರ್‌ 

ಸಂಚುತಪ್ಪು, ಸಂಚತಪ್ಪು (ಕ್ರಿ). ೧. ಕ್ರಮ ತಪ್ಪು: ರೀತಿಗೆಡು : ವಂಚಲವನದ 
ಬೊದ್ಬರಿಯಲು (ಊರೂ ೬-೪೯. ಪಂಚತಪ್ಪು: ೨. ಕುರುಹುಗೆಡು; ಚಾಡುತಪ್ಪು: 
ಭಜಿಸಿ ಪುಡೆಯ ದುಃೆಯುವರೆ ಜಂಗದುಲಿಂದೆಂದಪ್‌ದರನರು ನಂಚಿತಬ್ಬನರೆ 


62, ೩೨೬-೧೦೨೬). |ಸಂಟ್ಮು 4 - ತಪ್ಪು) 
ಪಂಚುಬಾಡಿ (ನಾ). ಶರೀರದ ನಾಡಿಗಳಲ್ಲಿ ಒಂದು : ಮಯೂರ 


ಇಂತೀ ಪ್ರಧಮದಾಡಿಯೊಳಗಾದ ಶರೀರದಲ್ಲಿ ತೋಣುವ ವಾಡಿ ಜರ್ಣನೇರ್‌ದಡ 

(aor ೫೦-೪). [ಸಂಚ 4. ನಾಡಿ! 
ಸಂಚುನೋಟ (ನಾ). ತುಂಟ ನೋಟ; ಚೆಪಲದೃಷ್ಟಿ: ಮಿಶಿಮಿಚ್‌ ಪಳಂಟುದ ನಂಟು 

`ಮೋಟದಿಂ ಮಿಸುಪ ದೊಗಂ ಸೊಗಂಬಡೆಯೆ (ಟಖ ೬-೫೬), ಸಂಚು, 4 ನೋಟ) 


ಆ] ಹಂಟುದಣ್‌, ಸಂಚರಿ, ಸಂಚವಯ್‌ (ಕ್ರಿ). ಠಹಸ್ಕವನ್ನು ತಿಳಿ: ಆ ಮುಂದಣ 


ವಯಾಚ್‌ತಿಯ ಸೂಸಏದಟ್‌ಯುದ ಸಂಬಂಧಮನಂ( ಐತಾ ಸಂಟಿದೋದನಿಯ ಸಂಚಮಂ] 
ಶರಣ ದುನದಲ್ಲಿ ತಿಳಿದು ಈ ಹೆಬ್ಬಟ್ಟಿಗಳಲ್ಲಿ ಹೋದರೆ (ಅ. ಇ ಇಇ). ಸಂಚಿ ; 
ಬಿನ್ನಾಣದಿಂದ ದೆಯ್ಕೊಡ್ಡಿ ಎಂತು ಸಂಚರಿತು ಪೊರ್ಕೆಗಾರಂಭಬದರು 
(ವಿಗಡ. 29-1೭), ಸಂಟದಟ್‌ : ಪಂಟಎಂತತಿತತ್ತ್ವರೂಪದ ಸಂಚಿವಪ್‌ಯದೆ .., 
ಅಳಲುಬಾತುಮುವಂಚಿಕರು ಎನ್‌ ಐತುಗಳು (ಉನ್ನಾಳ ೬ 3೬). ಯು, 4 ಆಡ್‌) 

ಸಂಟವದಿ (ಕ್ರಿ). ರೀತಿಯನ್ನರಿ ; ಜಾಡು ತಿಳಿ : ಬಂಚಗತಿಯಲಿ ಕುಣಿದ ಜಾಜಿಯ 
ಓಂಚುಮುಂಟಿಡಬಲಕೆ ಲುಫೀದ ಖಂಚುವಿಡಿದೋರಂತೆ ಗಾಡಿಯ ಗಮಕದುಬ್ಬನಲಿ 
ಎ ನಡೆತಂದ (ಲಳ. ೬-೫೦). (ಸಂಟ್ಸು * ಹಿಡಿ) 

ಸಂಚುದೇಬ (ಕ್ರಿ). ೧ ಉಪಾಯವನ್ನು ಹೊಂದು ; ಶಂತ್ರದನ್ನು ಪಡೆ : ಆ 
ದಣಿಯೂಳ್‌ ಶತ್ರುಷಂಗೆ ಬೆನ್ನೊಳೆ ಹಂಂಟುದ ಸಂಟುವೆತ್ರಬುದಂ ತನ್ನೊಡೆಯನಂ 
ಪಿಂದುಲ್‌ಪಿ (ಉಜುಪ್ರ, ೧೬-3. ೨. ನೈಪ್ರಣ್ಮವನ್ನು ಹೊಂದು, - ಪಡೆ : 
ಪರಿಸರದೊಳ್‌ ಸಂಚುದತ್ರಿಂಚರದಿಂ ತನ್ನ ಬೆನ್ನ ಕಿನ್ನರಿಯೊಳ್‌ ಶ್ರುತಿಗೂಡಿ ಬಾಡುವ 
ಹರಿಯ ಸರ:ಸಂಗೀತಮಂ ಕೇಳ್ದು (೫೬೫0, ೩-೬ 0). (ನಂಟು *- ಪೆ 

ಸಂಚುಹೂಡು (ಕ್ರಿ). ಹಂಚಿಕೆ ಹೂಡು; ಕುತಂತ್ರಮಾಡು: ಎಲ್ಲರೂ ಕೊಂ 
ಎನೋ ಸಂಟಖುಹೂಂದಿದ್ದಾರೆ (ಯೂಯಂ ೫೪) ಅಲ್ಲಿಯ ಮಾನುಹದಾತಾದರಣ ಅಮುಗೆ 
ಅಪ್ರಿಯದಾಗುವಂತೆ ನಂದುಹೂಡಿದೆ (ಠೂ ೫೧). ನಂ, 4 ಹಂಡು (< ಪೂಡು)) 

ಸಂಚೂರ್ಣ (ನಾ). ಪುಡಿ ; ಚೂರು : ನನ್ನಂದಿದ ಶಿಳಾಸ್ತಂಧಮಂ ಸಂಟ 
ಮುಲ್ಪ ಸತ್ವದತ್ತವೋಯ್ತು (ಟಾಂ ೧೯೩) ಹಂ) 

ಸಂಚೂರ್ಣಿತ (ಗು). ಛಿದ್ರಗೊಂಡ ; ಧಂಗವಾದ : ದೃಕೋಡಕಗದಾ 
ಸಂಚೊರ್ಗ ತ್ತೋರುಯುಗಳನುಂ ಭಛೀಮರೇನಚಿರಣದ್ರಹರಣಗಳಿತ ಶೋಣಿತಾರ್ರ 
ಮೌಳಿಯುಂ (ನಂತರಾ, ೧೬-೧೨ ೮): ಧುಡಾಬಲಸಂಟೂರ್ಣಿತ ವೀರಕೌರವಶತಂ 
ದುತ್ಕಾಸಮೋರಷ್ಟ್ಮಳೋಡ್ಚ್ಟಲದುಖ್ಮಾಂಬುವಿದುಗ್ನಪೂರ೯ ಆರರಂ , . . 
ಚಾಳುಕ್ಕಳೆಂದೀರವಂ (೧೦. ೨-೪೪). ರ) 

ಸಂಟೊರ್ಣಿತಮತಿ (ನಾ). ವಿನಾಶಕರಜಾದ ಬುದ್ಧಿಯುಳ್ಳ ವ್ಯಕ್ತಿ; ಘಾತಕ 
ನಾದ ಮನುಷ್ಯ: ಅ ವಾಕ್ಕಮುಂ ವಿಢಾವಮಂಬೆಯಫ್ರೊಡೆ ಭೂರ್ದೇಕ್ತದೋಪ 

| ಬಾವಾ ಸಂಯಂರ್ಣಿತ ದುತಿಯೇ ದಿನ್ನ್‌ತಹೆಬ್‌ ವಿಶ್ವಯಿದಿದ್ದೆ (ಆಪು ೨-೧). 

ta) 

eae (ಬೆಟ್ಟ ಅಥವಾ ಪರ್ವತದ) ತುದಿ; ಶಿಖರ; ಆಗ್ರಭಾಗ : 

ಬಮುರಂಗೆ ಘೋಷಿಸುವ ಜಯಭೆ.ೀಹಣಿಯಂ ಕೇಳಲಾಜದೆ ಮೇಕೆಮುಯ 

ಹೀೋದಗ್ರವಿಯ್ಬುವಿತಸಂಯಲಳಾಳವಕಾಡಳಮುಬೆ ಪೋಲ್ರು ಮಲ್ಲಯುದ್ಧದೊಳ್‌ 

ಬಂದು ಪಣದ (ಅಂತ ೧-ಇ೮ಂ ಪ). ಹಂ ಸಂಚೂಲಿಳಾ) 


ಸಂಧನ್ನ 


ಸಂಧನ್ನ (ಗು). ೧. (ಸಂಪೂರ್ಣವಾಗಿ) ಮುಚ್ಚಿದ; ಆಚ್ಛಾದಿಸಿದ : ಬದ್ಮಾಂ | 
ಜಳಿಯಾಗುತ್ತಿರ್ದುಮೊಟಯೆಸೆದ ಕಸಲಯಾಬದ್ಧ ಸಂಧನ್ನತಾಖಾಕುಲದಿಂ ಚೆಲ್ಮಾದ 
ಜುಷ್ಕಾತ್ರಮದ ರಟಿನೆಯೆಂ ಮೋಡುತಂ ಮೋದೆವಾಗಳ್‌ (ಗರಂ ೨೪), 
ಹರೋ ತ್ರನ್ನಭುಳಳಾದಲೀಸಂಛನ್ನತರೀರರ್‌ ಬಲಾಡ್ಕುತರ್‌ ಬಗೆಗೊಂಡರ್‌ 
(ಹಾಲೂ ೧೩-೧೫೭); ಮಾಯುವ ತಾಂ ಮೆಯಮ್ಲುರೆದನೊಯ್ಕನೆಯೆ ನುರ್ಗಿ 
ತೃಣ ಸಂಧಪ್ನಧರಣೆಯ ಮುಖಾಗುಪಾವಿದರಮಂ (ಇಮಾ, ೩೪-೪). ೨. ದಟ್ಟವಾಗಿ 
ತೋರುವ; ಒತ್ತಾಗಿದುವ : ಇಂತೀ ಬಾಲ್ಕುಂ ಬಲಂಗಳಿಂ ಏಂತೆ ಸಂಧಿಸಿ ಏಡಿದ 
(ಅರಾ ೨೪೫ ದ). (ನಾ). ಒಣಡಿಕಿರಿದುದು; ದಟ್ಟವಾದುದು : 
ಸಂಧ್ಮಮಪ್ಪಡದಿಯ ದುಚೆಯೊಳ್‌ ಗೊಟಪೌಲದಂ ಲಲಿತಘಟೆ ಕಂಡು 
(ನಾ ೧-೪), ನೀರೋಡ್ಪಲದರಹಂಡಸಂಭನ್ನಮುದುದ್ಟಾ ಉತ್ಪಲಹೇಬಮೆಂಟುದು 
ಪೊಟಲ್‌ (ಇದತ. «ಎ ದ. ೪. ಗುಂಪು; ಸಮೂಹ : ಧ್ರಮಿತಾಜ್ಛಾನದ 
ಮುಗ್ರಖಲ್ಗಿದ್ಯುಗುಗಂಧನ್ನಂ . . . ತದುದೊಡ್ಡೆಂಬನೆಗು ಕಜಂಗಿ ಪಭಮಂ ನುಂಗಿತ್ತು 
ವಾಖರ್ಥಿಸಂದ್ರಮುಕೋಳಾಫಳಲುಬ್ಬಳಂ ಕಲುಪಿತಾಂತಸ್ಸಿಂಧುಎಿಂಲ್ಕಾಚಳಂ 
Cama 4 -ಗಿ೩೨), (to) 

ಸಂಧರ "ಸಂಮತ್ಸರ' ನೋ. 

ಶಂಭಾದನ (ನಾ). ಆವರಿಸುವುದು; ಕವಿಯುವುದು : ವಿನಯುಮೃಕಮರೀಚಿ. 
ಸಂಭಾದನಾಂಭೋದಂತತಿಯುಮುಧಯಲೋಕವಿದೇಕಎಿಗೋಟಬಾಸ್ತ್ರಮುಯರೇಲೇಯುಂ 
(es musa. fa) 

ಸಂಧಾದಿತ (ಗು). ೧ ಆವರಿಸಿದ; ಕವಿದ; ಮುಚ್ಚಿದ : ಅಂಶು ತಳರ್ದು 
ಕೃತಪ್ರಸ್ಮಾರವಿದಿಧಮುಂಗಲವಿಧಾಮೊಣ್ಣುಸಚಿತ್ರಾತಪತ್ರಧೋಧೂಯಮಾನಧವಲ 
ಬಣಮಯಪಸ್ರಸಂಭಾದಿತಸಹಸ್ರತರಪ್ರಭಾಭಮದ್ದ ರಥಮರ್ನೇಶ್‌ (ಅಲ್ರಿ ೧೧-೧೫ ಬ); 
ಸುರಕರಾಷವಸಹಸ್ರಸಂಧಾದಿತ!ಕಾಳಾಒ ಸಂಚಾರಿಕ। ಗಗವದುಂಡಲದಬಂ 
(೧೦೫೫೩ ೪:೩೬ ಆ. (ನಾ). ೨. ಆವರಿಸಲ್ಪಟ್ಟವನು; ಮುಚ್ಚಲ್ಪಟ್ಟವನು : 
ವಿರಾಜಮಾನಧವಳಚ್ಚತ್ರಸಹಸ್ರಸುಧಾದಿತನುದುಗಿ (ಪಾತಲಾ ೧-೫ ೦). 0.) 

ಸಂಧಾದಿಸು (ಕ್ರಿ). ಆವರಿಸು ;ಕವಿ ; ಮುಚ್ಚು : ಆದಮಜನ ಬಲಮನಸ್ತ್ರಪಂಜರದಿಂ 
ಸಂಧಾದಿಃ ಬಲ್‌ಕಭಯಮವಿತ್ತಾದ೦ಿಸಲ್‌ ತರಗಡಾಯ್ಡು ಪರಿವಾರಟಲಂ 
(ಆಪಿ ೯-ಉಾ). ಂಧಾದನ 4 - ಇಯು) 

ಸಂಜನನ (ನಾ). ಹುಟ್ಟು; ಮೂಲ. ೨. ಉಂಟಾಗುದಿಕೆ ; ಸಂಭವ: ದಮುಜಸ 
ಮಾಯೆಯೊಂದಿಮಿಖು ದೆಣ್‌ಿಮೊರ್ಮೇಯೆ ಮಾಯಮೂಾಗೆ ರತನವಡೆದಿಂದ್ರಹಾಲದ 
ಮನಂಬತುಮಿರ್ದದು ಓಟ್ಟಸಲಾಲದೇದುಮಂ (ಪಂದ್ಯಷ್ಯ ಇ). (ಸಂ) 

ಸಂಜನಿತ (ಗು). ಜನಿಸಿದ; ಹುಟ್ಟಿದ : ವಮತಬ್ರಾಸಂ ಶಾರತೋಪನತಂ ದರ್ಗೋದಿತಂ 
ಸಮುಪಗತಂ ಬುತ್ತಮಿಗತಮುತಗತು ಸಂಜನಿತ ವಿಭೇದೋಕ್ತಿಯಿಂದಮಿಂತಾಜು 
ತೆಚಂಿ (ಕಂ, 2-ಒಂ), ದಮುಗಮರಖಚರರೊಳಾದರಾಬಮುದೊರ್ದಂ ವಿದೇಹಮಂ 
ಪ್ರಟ್ಟಿಸಿ ಸಂಜನಿತ ಧವಮಬದ್ಧರೋಹಂ ತದಯನನೆಬೌದುಯ್ದದೆಂದು ಎಷ್ಟಳರಾದಂ 
(ಹಹಹ ೫-೪1. (0) 

ಸಂಜನಿತೋತ್ಸವ (ನಾ). ಹುಟ್ಟದ ಹಬ್ಬ : ಮಿಸುಗುದ ರತ್ಮದೂಲೆಗಳ ದಂದನ 
ಮಾಲೆ ದುನಕ್ಕೆ ಮಂದವೆಣಿದುದೋ ಬೀರಿವೀದಿಗಳೊಳರ್ಧಳುಸಂಬನಿತೋತ್ಸವಾದಳು 
(ಹುಡುಮಾ, cos) (al 

ನಂಜಿಯಿಸು 'ಸಂಜನಿಸು' ನೋ. 

ನಲಜನಿಸು, ಸಂಜನಿಯಿಸು (ಕ್ರಿ). ೧. ಹುಟ್ಟು; ಮೂಡು : ನೀ 
ಮೊಡವಿಶತಿಯುದರದಲಿ ಸಂಜಖುದರೆಯಲೆ ತಾಯ (ಈಡ. ೬-೧೫); ಅರುಣ 
ಸಂಜನಿಸಲು ಚರಡೇವ ಶರಕದಿ ಇಡದ ಸೇರಲು ಧುವನದಲಿ (ಉಚ ೪೧). 
ತ. ಒದಗು; ಉಂಟಾಗು; ಸಂಭವಿಸು : ದುನುಕುಲದ ರಾಯರಲಿ ಹಃ 
ಸಂಜನಿಸದೆಂದೊಳಗಪ್‌ಯದೆದ್ದಯ ತನುಜಗಧಿರಾಜತ್ವದದು ವೇಡಿದೆದು 


೮೨೧೮ 


ಸಂಜಾವಣೆ 


(ಕರಾ. 2-3-90); ಚಿತ್ರದಲಿ ಮಿಗೆ ಸಂಜನಿಸಿತದನಲಿ ದೋಹ (ಅಷ ೧-೬೬) 
ಖೊಣಕಿಗೊಯ್ಕೆನೆ ಸಂದ್ರ ಸಂಜನಿಸಿತಾ ಶ್ರೇವಿಸೂಮೆವಿಗೆ (ಕ್ರೀಯಾ. 2ಒ೦-ಆ೬). 
ಸಂಜನಿಯುಯ : ೧. ಆ ಮುಎಿನಿಯ ವಿಮಲಗರ್ಧದೊಳು . . . ಒಳ್ಳಾದುರೆಗಣ್ಣ 
ಸುಲ್ಯೋಚನೆಯುಂ ಲಕ್ಷ್ಮೀಮತಿಯುಂ ಸಂಮಾಯಿಸಿ ಪಿನಿದುಂ ಚೆಲ್ಮಿಕೆದಾಳಿದರು. 
(ಹಾರ ae. Mout - *ದದ್ಬಿ) 
ಸಂಜಯ, "ಸಂಚ ನೋ. 
ಸಂಜಯ್ಮ (ಗು). ೧ ಸಂಪೂರ್ಣವಾಗಿ ಗೆದ್ವ,- ಜಯಿಸಿದ. (ನಾ). 
೩. ಸಂಪೂರ್ಣವಾದ ಗೆಲವು. - ಜಯ. ೩ ಧೃತರಾಷ್ಟ್ರನ ಮಂತ್ರಿಯೂ 
ಸಾರಥಿಯೂ ಆಗಿದ್ದ ಆಪ್ತನ ಹೆಸರು : ಕುರುಕುಳಚೊಡಾಮಣಿಯ 
ದ್ಮೀಣಕರಾಗ್ರವಂ ಪಿಡಿದು ಸಂಜಯಸಿಂತೆಂದಂ (ಹಾಜಿರಾ ೧೩-೪೯ ೮), ಸಂಜಯನ 
ಮಡಿಗೆ ದುರ್ಯೋಧಮಂತೆಂದಂ (ಗಣ ೬-ಆ/ ರ), ಹೇಳು ಸೂಬಯ ಹುಗೆಗೆ ಬದ್ದ 
ವಿತಾಳವಾವುದು (ಕುಖ್ಮಾಳ. ಹಾ-೧), (ನಂ) 
ಸಂಜದನ (ನಾ). ನಾಲ್ಕು ಮನೆಗಳಿಂದ ಉಂಟಾದ ಚೌಕ; ನಾಲ್ಕು ಮನಿಗಳ 
ನಡುವೆ ರೂಪಿತವಾದ ಚೌಕಿಗೆ : ""ಸಂಜವನಮಾ ವಿಭವ ಚೌಕಿಗೆಯಿಎಕ್ಕು"' 
(mem we). (ta) 
ಸಂಜಾತ (ಗು). ೧. ಜನಿಸಿದ; ಹುಟ್ಟಿದ : ಅದುಖಿಯಮೆಲ್‌ ಸಂಚ ಸಂಡಾತ 
ಠಕ್ತಾಂಬರದಿಂದಂ ದಾಸಣಿಪ್ಟಂತೆಸೆದುದಸದಳಂ ಶಾಂದ್ರಶೋಣಂಶುಚಾಲಂ 
(ಉರ ಉ) ; ಸೇದಾವದುಂಧಾತರಂಟಾತರೇಬಬಾತದುಯ3ರದುವ ಮುಖೂತೆ 
(ಉದಾತ್ತ ೫). (ನಾ). ೨. ಒದಗುಎಕೆ; ಪ್ರಾಪ್ತದಾಗುವಿಕೆ : ಶೀತಕಣದಿಂ 
ದ್ವಾದತಾತ್ಮಂಗೆ ಭೀತಿಸಂಚಾತ ಸಮವಿಪುದುಂಟೆ (ಹಮಾರಾ ೨-೪). ೬ ಜನ್ಮ 
ತಳಿದವನು; ಹುಟ್ಟಿದವನು : ಧಂಜಿಸುವೆದುದಿಳದಿಳ್ತಾಬರಂ ಬಿಗಸಿದೊಣೆ 
ಸಂಚಾತವಾದುದಳೆ ನಭಿಲಮುಯ್ತಿರುತುವ್ಬದಂ ಬಧ್ರುವಾಹನಬೆಂದು (ಹೈಂ ೫-೬). 
ಷೃದಯವಪುದುಷಸಂಜಾತನ ಪುದಾತಗ! ಟರನಂಡಸ (ಆರರ ೫-1. ೪, ಗುಂಪು; 
ಸಮೂಹ. (ಹಂ) 
ಚ| ಸಂಡಾತಶಿಲಕಿತ (ನಾ). [ಗಜಶಾ) ಆನೆಯ ಸಪ್ತಮದಾಮಸ್ಕೆಗಳಲ್ಲಿ ಒಂದು : 
ಆ ಪಟ್ಟಣದ ನರಸಿಂಗದೆಎನೆಯರ ಪಟ್ಟದಾವೆ ಸಂಟಔಡಾತತತಿಲತ 
ಅರ್ಧ £ಆರ್ದ್ರ26ಪೋಣಿತ ಆತಿರ್ಶಿತ ಅನುಬಂಧಿವಿ ಕ್ರೋಧಿನಿ ಗಂಧಾರೀಕೆಯೆಂಬ 
ಸಪ್ತಾದೆಸ್ಸೆಯ ಮದದಿಂ ಮುಂರ್ದುಣಲೆ (ಹುಬ, ೨-2೦). 140] 
ಸಂತೆ (ನಾ). ಜನಿಸಿದವಳು ; ಹುಟ್ಟಿದವಳು : ಧೀರರಾಜರ್ಷಿಸುತೆ 
ತಾ| ಸುದೃಂಶಸಂಡಾತೆ ಸೀತೆ (ಶ್ರಿಲಾದಾ ಇತ). [ನಂ ನಂದಾ 
ನಂಣಾಪು (ನಾ). (ಉಳ) ನೆತ್ತಿಯ ಮೇಲೆ ಮಾತ್ರ ಕೂದಲನ್ನು ಉಳಿಸಿ 
ಮಾಡುವ ಮುಂಡನ, - ಕ್ಷೌರ : ಇವರ ದುಮ್ಮಗ ಉ್ರಾಪಿಪ ಸಂಪ್ರದಾಯದ ಇಲ್ಲ, 
ಮುಂಜಯಾದರೊಂದು ಗೋವಾದದಷ್ಟು ಸಂಚಾವು (ನೃ ೧೯): ದೊದ್ದು ಸಂಜಾವು 
ಮುದಿ ಅಮೇಲೆ ಗಡ್ಮಾ ದುಡು (ಯಾಂ, ಆ): ಆ ಗುಂಡು ಸಂಚಾಹಿವ ಸುತುವ 
ಯಾಗೆ ಆಹಹ್ಮಲಾಗಿತ್ತು (ಐತ ೬ ೩೪). 
(ಇ ಪಾರ. ಸಂಡಾಫ್‌; ಮರಾ. ಸಂದಾಬ್‌] 
ಸಂಜಣಯತ (ನಾ). ಬೆಲೆಯನ್ನು ಗೊತ್ತುಪಡಿಸದ ಅಂಗಡಿಯಿಂದ ಸಾಮಾನು 
ತರುವುದು : ಬೆರೆದಿ ದರಾಡ ಕೆಡ ಮಖದಶಿ ವಂಚನೆ ದಟ್ಟ ಲಂಚ ಹೊರವಿಲ 
ಹನ್ರಾಂತರ ಸಂಯಾಯಿತ ದಿಲಳ ಭಾವಿಡಿಯಂ ಬಲಿ ಹೀಮೆಯಂ ರಕ್ಟಿಸಿದಂ 
669ಕ್ಕ ೭-೨೯). ಹೊದಗೆಲ್ಲ ಹಸ್ತಾಂತ್ರ ಸಂಚಾಔಚಾತಿಯುತ ನಿಬಗಳ ಮುಂತಾದ 
ನಿಲ್ಲಿಸಿ ಹೀಮೆಯನ್ನು ರತ್ಟಿಸಿ (ಕಳದ ೪೬) (ಇ ಮರಾ. ಸಐರ್ಡಾಟೀ, ನಡಾಕಡ್‌) 
ಸಂಚಾವಣ (ನಾ). ಜೀವವನ್ನು ನೀಡುವುದೆಂದು ನಂಬಲಾದ ಒಂದು ಬಗೆಯ 
ಮೂಲಿಕೆ : ಮತ್ತಂ ಮಜುಜವಣೆ ಈರುಪಕಣೆ ಸಂಡಾದಣಿ . . . ಹಿದ್ಮರ್ಲೇಜಾದಿ 
ಹುವಬ್ರುಗಳದೇಕದೂಗಿ ಅಲ್ಲಿಯಣ ಶಿವವಕ್ತರಿಗೆ ಸುಳ್ಳತಾಮರೂಪದಿಂದಾವಂದ 
ಕೆರಗಳಾಗಿರು (ಓರಣ. ೨೧೦). 
(ಈ ಇದು "ಸಂಚೀಮಿ' ಯೆಂಟುದರ ಅಪಲಿಖಿತವಿರಬಹುದು! 


9 


ಜ| 


ಶೂಂಮೇದೆ 


ಸಂಜೀವ (ಗು). ೧ ಹೋದ ಪ್ರಾಣ ಮರಳಿ ಬರುವಂತೆ ಮಾಡುವ; 
ಬದುಕೆಸುವ : ಕೊಂಚೆದಕ್ಕಿಯ ಮೆಯಮ್ಮುಗಾ ಬಾಣದ ನುಡಿ ಇ ಪ್ರಾಣಮು ಬರಿಸಿ 
ಸಂರ್ಜದ ರೇಗ್‌ರದಿಂದೆ ಅಲಲ 3-೬೬) (ನಾ). ೨. ಹೋದ ಪ್ರಾಣ ಮರಳಿ 
ಬರುವಂತ ನುದುವಕೆ; ಬದುಕಿಸುವಿತೆ. ೩. ಒಟ್ಟಗೆ ಐಾಜಯವುದು; ಕೂಡಿ 
ಬಾಳುವುದು. ೪. ಚೈತನ್ಮವನ್ನು ನೀಡುವವನು; ಚೈತನ್ಮದಾಯಳ : 
ವಾದಮುರ್ತಿದಯು ಲೋಕವ ಛಕ್ತದೆತ್ಸ ಭಕ್ತಲೊಲೇದೆ ರಷ (2-4). 4) 

ಸಂಜೀವತ (ನಾ). ೧. ೫ ಸಂಜೀವ ೨ : ಸೂಧೀರ್‌ಣ ಡುಣ್ಣೇಯೀಗ ಶಾರದೂಡಿ 
ಶನ್ನಂ ಜನು ಬೆತ್ರಳೇಶಕೆ (ಚಲಾ. 3೪:೬). -"ಮೃತಸಂಜೀವಕ' ವರಾ. ೨. ೫ 
ಸಂಜೀವ ೩ ಹಂ) 

ಸಂಜೀವನ (ನಾ). ೧ ಹೋದ ಪ್ರಾಣವು ಮರಳಿ ಬರುಲಂತೆ ಮಾಡುವ 
ಅಥವಾ ಬದುಕಿ ಉಳಿಯುವಂತೆ ಮೂಡುವ ದಿಬ್ಮೌ ಷಧ. - ೩ಿದ್ದರೆಸ : 
ಸಂಜೇದನವ ಕೈಯಲ್ಲಿ ಓಡಿದಿರ್ದು ಸಾಯುವ ಹುಟ್ಟುವ ಬೀದರ ಬಾ ಕಂಡೆ 
(ಮೋಣಿತುಒ ಗಾ -೪೪); ಸದುಯಂ ಸಂದೇಬ್‌ಳಿದುಂ ಸದಿದಂತೆ. .. ಭೌತ್ಮಂಧ ಕಣ್ಣದೆದಂತೆ 
ವಿಗಿತಯ ಸಮ್ಮದಮಹೊಳಿಕೆಂಡು (8 ೫9. ೫-೧೯ದ ೨. ಚೈತನ್ಮ ನೀಡುವಂಥದು; 
ಚೈತನ್ಮದಾಯಕವಾದುದು : ಈ ಮನಂ ಶುಳಪಿತದ ಬೀವನ ದವಿಕಜನವಾವಮ 
ಸೌಬ್ಯಸಂಜೀದವವೆಯುತ್ತಲುದಾ ಹರದರಾ ದೃಪಂ ಕೊಂಡಾಡುತೆಯ್ದರುತ್ತಿರಲು 
(ಕುಣ 4-4): ಕಡುದುಖಮೆಂಬ ವಿಷಮಂ ವಡೆದತಿರೊಂದಿರ್ದ ಜಗತಿ ಸಂಜೀದನಂ 
(ಲಾ ೧೨೨೬೬ ೩, 5 ಸಂಜೀವ ೩. ೪, ಒಂದು ನರಕದ ಹೆಸರು :ಸುದಮರ 
ಸುತೀಕ್ಷ ದೆದ್ಮ ಸಂಬೀದನ ರತಮಣಾತಯಯೆಂದೈದು ಮಂತ್ರಿರರಕಂಗಳಂ ಪನಿವೇಷ್ಟಿಸ 
ಸುಘೋರದೆಂಬರಸುವರಕುಿಹುದು (೭44 ೧೬೨), ೫. ಬದುಕಿರುವಿಕೆ : (6). ಹಂ) 

ಪಂಜೇವನಯೋಗ (ನಾ). (ಜ್ವರ, ಪೈತ್ಮರೋಗ ಇತ್ಯಾದಿಗಳಮ್ಮ 
ಗುಣಪಡಿಸುವ) ಒಂದು ಬಗೆಯ ಚಿಕಿತ್ಸೆ : ಸಂಜ್ಜದನಯೊಂಗ - ಬಿಂಗ್ಗಷುಲ 
ಬೇರ ಸೆರಲಲ್ಲಿ ಒಣಗಿಸಿ . . . ಚೂರ್ಣವಂ ಮಾಡಿ, ಜರಿಗೆಜೂರ ಸಕ್ಕರೆಯು. 
ಸೆದುವಾಗಿ ಕೂಡಿ ಒಂದು ಮಂಡಲಂ ತೆಗೆದುಕೊಳ್ಳಿ ವೈತ್ಮಲೊಲಗ. ತ್ಯಾಸ ಇಸ, ಹಳೆಯ 
ಟ್ವದ ಸಹ ಮ್ಮಾಬ್ಲಂ (ಅನ್ಯ ೧೪). 1) 

ಸಣಗೇವನೆ (ನಾ). ಚೈತನ್ಮವನ್ನುಂಟುಮಾಡುವನಳು; ಚೈತನ್ಮದಾಯುಕಿ : ಆ 
ವಧು... ದುಗೋಣಿದೃಸಂದೇದರೆ ಗೇತ್ರವಾತ್ರಸಟದ್ಕೂಳಿ ವಿಶ್ವಜದ್ಧಾಲಾಖಿಣಪ್ಮಾಮು 
ಯೋಪಿದಾತ್ಮಗುಣವಾಮಮವಿಪ್ಪಳದೇಣ ಸುರೂಜೆಯೋ (ಮಾಧ್ಯ ೩-೩೩). 

ಹಂ. ಸೂಟೀದನಾಗೆ 

ಸಣೇದಿನಿ (ನಾ). ೧ ಜೀವವನ್ನು ನೀಡುನದೊದು ನಂಬಲಾಗಿರುವ ಒಂದು 
ಮೂಲಿಕೆ : ಸಂಟಲಾಚಿದಪತಿಯಲುಸ್ಕದಲಿ ಬೆರಂಂದೊರು ಓಂಡಿದಹಮಲಸಂಜೀವಿವಿಯ 
ಮೂಲಿಕೆಯ (ನಾ ಇಒ ೨. ಪರಮೌಷಧ; ಸಿದ್ಧರಸ : ಧಗವದ್ದೀತ. 
ಹುಂದರೆ ಶ್ರೀಕ್ಳಷ್ನಮುದಿರಿದ ಉಪ್‌ದೇಶಾಮೃತ. ಆರ್ಟನಮ ಸವದ ದಿದ್ಯಸಂಜೊದಿವಿ 
(ರಹಾ ೧೧೪); ಸುದ್ಭಾದವೆಗಳಿನ್ನು ದಂಡಿಸಲು ಸಂದೇವಿನಿಯಂತಿದೆ (ತಿಕ್ಕದ. ಗಾ). 

ಓಟ ಸಂದ್ಯವಿನೀ। 

ಸಂಜೀವಿನೀಗುಳಿಗೆ (ನಾ). ಒಂದು ಬಗೆಯ ಔಷಧಿಗುಳಿಗೆ : ವಮ್ಮುರಕ್ಕೆ 
ದೇಣಾನರಜೀಗಿಗೆ ಒಳ್ಳೆ ಜೀರಿಗೆ, ತುರಿ ಈ ಮೂರಪ್ನೂ ಅರೆದು ಸಂಜೋವಿನೀಗುಳಿಗೆ 
ಕೊಳ್ಳಿ, ದಮ್ಮಾರ, ನಂಡುಗೂಡಿದ ಜ್ವರ ನಿವಾರಣ (ವಿಷ್ಯದ ಕಾ). 

K ಸಂಜೀವನ 4 ಗುಳಿಗೆ) 

ಪಂಜೀವಿನೀಚೂರ್ಣ (ನಾ). ಒಂದು ಬಗೆಯ ಔಷಧದ ಬುಡಿ: 
ಅರರಗಂಬೆಯಲ್ಲಿ ಅನುಪಾವವಿಕ್ಕಿ ಕೊಡಲು ಕಶ್ಚಾತಿಸಾರಂ . . . ಮಾಣ್ಗುಂ 
(um ws). ಬಾ 

ಸಂದೇವಿವೀಯೋಗ (ನಾ). ಇ ಸಂದೇವನಯೆೋಗ : ನಂಜುವಿವಿಯಂಗ- 


ಇಗಲಿಣೆ. ವತ್ತನಾಭಿ. ಹಿಪ್ಪಲಿ, ಈ ದುಂಅನ್ಸು ಸುತುಧಾಗದಂ ಮುಡಿ ವಿಂದೇತಣ್ಣದ | ಎ] 


ರೆಸಿದಲ್ಲಿ ಅರೆದು , . . ಕೊಟ್ಟರೆ, ತಾಜಬ್ಬರೆ ಮಾಣ್ಗುಂ (ಎಷ್ಯನಿ. ಜಾ). ಹಂ] 


೮೨೧೫ 


ಪಂಚಿದಾದಿ 


| ಸಂದೇಮನೀರುಸ (ನಾ). ಒಂದು ಬಗೆಯ ಔಷಧಿ: ಜನವರ: (ಶಾಮರ) 

(| 608೩ಠೂಳ ಕಪ್ಪಲಿ ೨ ತೂಕ ಮೇಜು ಗಣತೂ$...ಗುಳಿಗೆಯಂದೂಡಿ... 
ಕೊಡುವುದು (ಒಲಿ ಜಾ). [ಐಂ | 

ಸಂಜೀಎಸು (ಕ್ರಿ). ಪ್ರಾಣ ಬರುವಂತೆ ಮಾಡು; ಬದುಕಸು : ಹಿಶುವತುಗಳುಖ 

6] ಳನು ನೊಗ. ನಿಜಾಖಾಂಗಾಮೃತದ ಮಳೇಟುಗೆದು ಸಯೋನಿಷಿದ ಮಗೋೀಕೃರನ 
ಮಹಿಮೆಯನಬ್‌ೌವರಾರು ಟಖ 4-2-೧೩), ಸಂದದನ 4 - ಇದು! 
ಪಂಜೀಷಹೀದ (ನಾ). ಚೆ೨ತೆಗೂಡಿ ಅದ ಹುತಾತ್ಮರು :೪೪ ತೋಟಿ ಒಳ ಪುರಾ 
ಖಾದಾಜಂಗಿಯಾಗಿ ಓಂದುತಬಹದರ ಓದಾಯತ ದೊಹೋಯದ್ದೀವ ಖಾವ ದಗೈಕೆ 
ಸಂಯಚೋದರಾಗಿ (ಲಂ. ೫). | ಇ ಆರ. ಲಾರ. ಸಂಜಹೀಲ್‌! 


1] ಸಂಷೂದಿಗೆ (ನಾ). ಒಂದು ಬಗೆಯ ತಿನಿಸು, -- ಭತ್ತು : ಕರ್ಪುಂಬಾಳಿಗೆ ಸಂಜೂರಿ 


ಹ. ಜೊಗುಧಿಗೆ ಲಡ್ಡುಗೆ . . . ಕ್ಲೀಡಪೂರಿಗೆಯಂ ಮೂಖೀಮಾದಿ ಭಕ್ಮ್ಮಚಯದುಂ 
ತಂದಿಕ್ಕಿದರ್ಗಾರಿತೆಯರ್‌ (ಅರ್ಯ. 2-9೬), (14% ಪೂರಿಗು 

ಸಂಚಿ, ಸಂದ (ನಾ). ೧. ಸೂರ್ಯ ಮುಳುಗುವ ಹೊತ್ತು; ಸಾಯಂಕಾಲ : 
ಸುಲಿನಲ್‌ ಶಟ್ಟಲ ತಾರಕಾಟಯದಮಂ. . . ವತ್ತಾಮಾಂ ಸಂಚೆಯಂ ಗೆಲೆ ವೋಲ್ಪತ್ಟು 


ko ತಳಪ್ರಹಾರಿಯ ಶಿವಂ ಪೇಮಾದ್ರಿಯಾಳಾರಮಂ (ಉಡ್ಗತಾ ೫೩ ಹೂಗು), ರದಿಗಂ 


ನಂದರೆ ರಿಗೂ ದಿಜಯೆಗಂ ತಡ್ಡಂತದೊಳ್‌ ಪ್ರಟ್ಟಿದಳ್‌ (ಕಾಣ. ಇ-ಆ); ದೆಯ್‌ಯಲಿ 
ಸಂಜೆಯಾಯಿತು; ಕೆಲಸದ ಮುತ್ತಣ್ಣ ತೀರಿಸಿಕೊಂಡ (ಇಂತ. ೬೨.೧). 
೨. ಸಂಧ್ಯಾವಂದನೆ : "ಸಂಡೆಮಂತ್ರ' ಪರಾ. ನಂದೆ : ೧. "ಸಂದೆಮಸರು', 
*ಸಂದೆಸಮಯ' ಪರಾ. 
ನೆಂಜೆಮಾಡ ಆ ಸಂಧ್ಯಾವಂದನೆ ಮತ್ತು ಸ್ನಾನ : ಪುಟ್ಟಲ್ಪಡೆಯದ 

ಲದೊಳ್ಳುಟ್ಟಿಯುವಾ ಸಂಜೆಮಿಹಮೆಂಬಿದನೆಲ್ಲಂ ಬಿಟ್ಟು ಸವಗಲನೆ ಕಂಡಯ 
ಕೂ ಕುಲದಿಂದ ಕ್ರನೆಂಬರ್ಪಾರ್ವರ್‌ (ಐತ. ೧-೫), ಆ ಹಂ. ಸಂಧ್ಯಾ) 

ಸಂಜೆಗುಣ್ಣು (ನಾ). ಸಾಯಂಕಾಲದ ಸಮಯದಲ್ಲಿ ಕಣ್ಣು ಕಾಣಿಸದ ಒಂದು 
ಬಗೆಯ ಕಣ್ಣಿನ ರೋಗ ; ಇರುಳುಗಣ್ಣು : ನೀರುಗಣ್ಣು ಜಾರುಗಣ್ಣು 
ಮಂಬುಗಬ್ದ ಸಂಜೆಗಳು (ಕಾನ, ಬಾ): ಹೊಂಗೆಬೀಜ ಹಿಪ್ಪಲಿ ಈ ಎರಡನ್ನು 
ಗೋಮೂತ್ರದಲ್ಲಿ ತೇದು ಕಣ್ಣಿಗೆ ಇಕ್ಕಲು ಸಂಮೆಗಣ್ನು ಮುದಂ (ರಷ್ಯ ಆಅ). 

Wod + we (< we 

ಸಂಜೆಗತ್ತಲೆ (ನಾ). ಬೈಗುಹೊತ್ತಿನ ಕತ್ತಲೆ ; ಮಬ್ಬುಗತ್ತಲೆ : ಉುತಳೊಳ್‌ 
ಸಂಷೆಗತ್ತಲೆ ತಾರೆ ದೀಪಮೂಳ್ನನಯ ವೈದಿಲ್‌ ಚಕೋರಾಬ್ಡ ದೇಗುಲವಣಿಯ 
ಧ್ರನಿಗಳುಚೆ ವರ್ಟದುವು (ಹತ ೫-50). (ಸಂಚೆ 4 ಕತ್ತಲೆ, (« ಕಲ್ರಲೆ)) 

ಸಂಜೆಗವಿ (ಕ್ರಿ). ಸಂಧ್ಮಾಸಮಯವು ಆವರಿಸು ; ಸಾಯಂಕಾಲವಾಗು : 
ಧೂತಾಂಗಹಾವಿಕೆರಂ ಶೋಗಿತವಾರಿಯಂ ಕುಡಿದಗುರ್ದಪ್ಪನ್ನಗಂ ಸೂಸಿ ಮೋಡ 
ಕುಿಲ್ರಿರ್ದುದು ಕೂಡೆ ಸಂಡೆಗುದಂತಾ ದ್ರೋಗವಿಂ ಕೊಳುಳಲ (ಪಾರಾ ೧೨-೨೫) 


೫ [ಸಂಚ + ಕ] 


ಸಂಜೆಗಳ್ಳೆ (ನಾ). ಇರುಳುಗಳ್ಳ ; ರಾತ್ರಿಕಳ್ಳ : ಸಂದೆಗಳ್ಳಿನೆ ಬಲು ಕೊಂದುಂದೆ. 
ವಿನ್ನಬೆವಲು (ಭರಾರ, ೪-೩). ಸಂಜೆ 4. ಕಲ) 

ಸಂಯೌವಣ (ನಾ). ಸಂಜೆಯ ಹೊತ್ತಿನ ಕಿರಣ, - ರಶ್ಮಿ : ಸಂಚೌರಣ 
ನೆಯ್ಮಿರುವ ಕಾವಿ ಆ ಮೇಭಲಿಂಗಕೆಂದು! (ಶಂ ೩೪-೫). (ಸಂಜೆ 4 ಕರಣ) 

ಸಂಜೆಗೆಂಪು (ನಾ). ಸೂರ್ಯ ಮುಳುಗುವ ಸಮಯದಲ್ಲಿ ಉಂಟಾಗುವ 
ಕೆಂಪು ಬಣ್ಣ,- ಆರುಣವರ್ಣ ; ಸಂಧ್ಯಾರಾಗ : ಚಸ್ನೈದಿಲ್ನೊಳದಪೊಲಾಯ್ತಾ 
ಸಂಜೆಗಪಿವಿಂ ಗಗದಶಳಲಿ (ಉರಾಪೂ, ಹಾ); ಕಂಜವಾಂಧುದಯ್ರಮಿಸೆ ವಡುದಣವೆಗ್ಬು 
ಮುಂ ಜೇಡನಗುಂಲಿ ತನ್ನ ಮಂದುಲದದವದ ತು ಸರುಗುಳ್ಳಿಂತೆ ಸಂಡೆಗವೆಸದಿರ್ದುದು 
(ಕಾ ೧೫-೪): ರವಿ ಮುಳುಗಿಷರು ; ಕಂದಿತು ಸಂಮೆಗೆವು (ಊಹ, 3೪-6). 

Wod + ಹ 
ಸಂಜೆದಾರಕಿ 'ಸಂಜೆದಾರಗೆ' ನೋ. 


ಶಂಟೆದಾರಕೆ 


ಸಂಚೆದಾರಕೆ (ನಾ). ಸಾಯಂಕಾಲದ ಸಮಯದಲ್ಲಿ ಗಗನದಲ್ಲಿ ಮೂಡುವ 
ನಕ್ಸತ್ರ;ಸಂದೆಯ ತಾರೆ : ಹ್ರುತು ವಡುಗುದು ಸುಚಿದಾರ4ೆ ದುಂಡಿಯುಚ್ಟಿಹುವರು 
ಬೀಪ್‌ದುದು ಕವ ೯.೬೨. 1ನಂಚ * ತಾಂ4 

ಪರಾಜಿದಾರಗೆ , ಸಂಜೆದಾರಶಿ (ನಾ). ಎ ಸಂಜೆದಾರಕೆ : ಸುಜೆದಾರಗೆ ಮೂಡಿ 
ಧೂಮಿಗೆ ಸಿಡಿದೈತರುವೊಲೊಬ್ಬದುವು (೬: ೧- ಖ). ಸ೦ಜೆದಾರತಿ : ಮೆಲ್ಲಮೆಲ್ಲನೆ 
ತರಣಿ ಮುಳುಗಿದು ದಡುಗಡಲೊಳಲ್ಲಿಗಲ್ಲಿಗೆ ದೆೊಡಿದುವು ಸಂಜೆದಾರಕಿ 
lama ys. ೨೬ ೨). i+ 

ಸಂಣೆದಾರೆ (ನಾ). ೩ ಸಂಜೆದಾರಕೆ : ಪದುನದೆ ಮುತ್ತಿನ ಸಿದಾದೆದಲು 
ಮೆಣೆದುದು ಸಂಜೆದಾರಗಳು (ಆಹ. 30-೧4). (ಸಂಚಿ 4 ತಾರೈ! 

ಸೂಜೆದೀದಿಗೆ (ನಾ). ಸಾಯಂಕಾಲದ ಸಮಯದಲ್ಲಿ ಹಚ್ಚುವ ದೀಪ : 
ಶ್ರೀಡುತು ಹೆಬ್ಬೊಳಲ ಕೂಂಗಳೇಸ್ವರವೇವರಿಗೆ ಮುಂದ ಹೆಚಖ್ಮಡಿಯಣ್ಣ 
ಅ೦ಲಿಸ . . . ಸಂಜೆವೀವಿಗೆಗೆ ಕೊಟ್ಟ ಗದ್ಯಾಣ ೧೮ ಧರ್ಮ (0೩ ₹1. ಉೃಷ್ಣರಾ 
ನಾಕು. ಹಂಡೆ ದೀವಿಗೆ 

ಸಂಚೆದಿಲು (ನಾ). ಇಳಿಹೊತ್ತಿನ ಬಿಸಿಲು ; ಸಾಮಯಂಕಾಲಸಮಯದ, 
ತೀಕ್ಷ್ಣವಲ್ಲದ ಬಿಸಿಲು : ಆ ಸೆಂಜೆಬಸಿಲಿನಲ್ಲಿ ಆ ಉಡಿದಲ್ಲಿ ಎತ್ತ ನೋಡಿದರೂ 
ಸುಂದರವಾದ ಬೋಟದಬೇ (ಉತು ೨. (ಸಂಡೆ * ಬಲು (ಇ ಮಲ್‌) 

ಸಂಚೆಮಂತ್ರ (ನಾ). ಸಂಧ್ಯಾವಂದನೆ ;ಆಹ್ನಿಕ : ಅಅನಂ ಬಟ್ಟೂಳ್ಳ ಸಂಡೆಮಂತ್ರದ 
ವುಟ್ಟದ ಮನೆ ಪೊಲ್ಲ ವೇದಮದಜ್‌ರದೊಲ್ಲಲ (ಸಡುಪ. ೧-೨೪). (ಸಂಡೆ 4 ದುಂತ್ರ) 

ಸಂಜೆಮಟ (ನಾ). ಸಂಧ್ಯಾವಿಧಿಗಳನ್ನು ನಿರ್ವಹಿಸಲು ಏರ್ಪಡಿಸಿದ ಸ್ಮಳ : 
ಈವಿರ್ದದನೊಲ್ಮು ಸಂಭಾವವೆಯಿನ್ದೆ ದಾಡಿಸಿದ ಸಂಡೆಮಟಂ ಬ್ರಜೆಗೋಪುಟಾರ 
ಎಳಾವಸುಥ ಮುರಾರಿಧಮ್‌ ದ್ವಿಜಸತ್ರ ಮಿಲಾದ್ರಿರೆ ನಾನಾಿಟಿಧರ್ಮಂ 
[eT 

ಸಂಜೆಮಲ್ಲಿಗೆ (ನಾ). ಸಾಯಂಕಾಲದ ಸಮಯದಲ್ಲಿ ಮಾತ್ರ ಅರಳುವ 
ಒಂದು ಬಗೆಯ ಔಷಧೋಪಯುಕ್ತದಾದ ಹೂವು : ಅರಳೀದುದದ ಒಳದಾರು 
ಸೇವಿಸುವುದರಿಂದ ಪುರಾಣಬ್ಜರ ಮುಣಡ್ಗುಂ (ಕನ್ಯ ೪೦೫ ಹು). /.!ಸಂವೆ 4- ದುಲ್ಲಿಗ 

ಸಂಜೆಮಲ್ಲೆ (ನಾ). ಐ ಸಂಜೆಮಲ್ಲಿಗೆ : ದಳದಳಿತ ಸಂಡೆದುಲ್ಲೆಗಳ ಪೂದಂಬನ 
ಬಳದಿಂಗಳಿಂದೆವೆ ಕಣ್ಣಯಲ ಚಲುಮ್ಯವುದರಹಿಯೆ ಕೆಟೆಯೊಳು (ಲಲಿ ೧೯೫೬ 
«un [ಸಂಜೆ *- ದುದ್ದ (ಇ ದೊಲ್ಲೆ)) 

ಸಂಜೆಮುಗಿಲ್‌ (ನಾ). ಸಾಯಂಕಾಲದ ಕೆಂಬಣ್ಣದಿಂದ ಕೂಡಿದ ಮೋಡ : 
ಬಾಳುಡಿ ವಾಜ್‌ ಬೀಲೆ ಪಗಲುಳ್ಮದವೊಲ್‌ ರುಧಿರಂ ದಿಗಂತಮಂ ಮಣಿಸಿ ಕೊರಿ 
ಕಲ್ಪದಮಾನದ ಸೂಡೆಮುಗಿಐ್ಲಳಂದದುಂ ಪಾ£ನೆ . . . ಧಯಂಕರಮುಯ್ವು 
ತುರಂಗಯಗರರ (ಅಂ. 65-೬೩), ವಭಮಂ ಸಂಡೆಮುಗಿರ್‌ ಪಗಿಲ್ಲ ತೆಟದಿಂ 
ನಂದಮರಿ (ಆಣ್ರಾಖಿ ೬.೬೯), ಬಿಂಜದಡದಿಯೊಳಿಳಾದತಿ ಸಂಚೆಮುಸಿಲ್ದಾಲುಗಲಂತೆ 
ಉಧಿರಾರುಣದಿಂ ರಂಜಿಸುತಿರ್ಷಿವಂ (೫೩೩ ೨3-೬೦ (ಹಂದೆ 4- ಮುಗಿಲ್‌) 

ಸಂಚೆಯುರಿ (ನಾ). ದೈಗುಹೊತ್ತಿನ ತೇಜ, - ಪ್ರಕಾಶ : ನಲ್ಸಿಕೆಯೊಳ್‌ ಅಜುತಿರೆ 
ಸಂಚೆಯುರಿ (ಇತ್ಛತ್ಸು ಊ.೨೫೯). (ಸಂಡೆ 4 ಕಲ್ಮಿ! 

ಸಂಚೆವರಿ (ಕ್ರಿ). ಕತ್ತಲ ಹರಿ ; ರಾತ್ರಿ ಹೀರು, - ಮುಗಿ : ಸಂಚೆವರಿದು ದುಹಾಲಿಂಗ 
ಗಡೇಶೃರವ ಬರಮಾಗೆ ದೆರ್ಳಿರಿಯಿತ್ತು (ರುದ ೩೧-೬೮) (ಸಂಡೆ 4 ಪರ) 

ಸಂನಿದತೆ (ನಾ). ಸಾಯಂಕಾಲದಲ್ಲಿ ಬಾರಿಸುವ ನಗಾರಿ, - ಹರೆ: ಸೂಜೆವಲ್‌ 
ಮೊೋಳೌದುದ್ದ ವಾಳೆಯದೊಬು (ಟು. ೪೬-೨೬. [ಸಂಡೆ * ಪಪ್‌) 

ಸಂಡೆವಾರಿಸು (ಕ್ರಿ). ಸಾಯಂಕಾಲದಲ್ಲಿ ಸೂರ್ಯನಿಗೆ ಅರ್ಥವನ್ನು ಕೊಡು : 
ಓಂದು ದಿದಸೂ ಸಂಚೆವಾರಿಸಲೆಂದು ಬೋದಲ್ಲಿ ಅದಿತ್ಮಂಗಿದಿರಂ ನೀರಂ ಹೂಸುವಾಗಳ್‌ 
ಬೆರಲಿಂದಮುರ್ಚ ಎರ್ನೆರಸು ಸೂಹಿ ತಾಮಣ್‌ೆಯೊಳುಂಗುವಂ ಬಿಟ್ಲತ್ತು 
‘an ೫-೩). ಹಂಡೆ4ೆಬಾರ್‌ *- -ಇಯು 


೮೨೨೦. ಸಂಚೋಗಿಸು 


| ಸಂಜೆದಾಸ (ನಾ) ಸಂಧ್ಯಾವಂದನೆ : ಎಟ್ಟಿಯೊಳೆ ಸಂಜೆವಾಸಂ ಕ್ಬಎದಂ 
|| ಎಪ್ರಷೈರರೆನವೇಡಜನಿಂ ಐಟ್ಟೂಳ್ವ ಸಂಚೆಮಂತ್ರದ ಪುಟ್ಟನ ಮನೆ ಮೆಲ್ಲ 
| ವೇವಮದಖಾಂದೊಲ್ಲಂ (ಹೂ ೧೩೬ 29). [ಸಂಜೆ * ದಾಸ) 
ಸಂಜಿದೆಟ (ನಾ). ಸಾಯಂಕಾಲದ ಚಂದ್ರ : ಕೆಮ್ಮುಗಿಐ ತೆಳ್ಳೊರೆಯ ದುಹೆಯೊಳ್‌ 
|* ಮಿಜುವ ಸೇಜೆದೆಲೇಯ ಮುಖುಕಮಂ ಮಚ್‌'ದುಂ (ರಾ ೧೨೨೮). (ಸಂಡೆ ಬೇ) 
! 1 ಸಂಜೆಪೊಟ್ಟು , ಸಂದೆಹೂತ್ತು (ನಾ). ಸಾಯಂಕಾಲದ ಸಮಯ; ಇಳಿಹೊತ್ತು; 
| ಬೈಗು : ಹಯಕಂರಯರಂಕೆಮಳಾಲಯದಿಂ ೩೦ ಸಂಡೆವೊಟ್ಟು ಬರೆ ಮುಪಿತ 
ಸುಖೋದಯಯಾಗಿ ವಿ ತದ್ಬೀತಿಯಿಂದ ದುಚ್ಚುವವೊಲಾಯ್ತು ಬಳುಕಿ 
| | ಊಂ ೪-3» ಸಂಚೆಹೊತ್ತು : ಅದರು ಪ್ರತಿದಿನ ಸಂಡೆಹೊತ್ತು ಹೊರಗ 
ಇ] ತಿರುಗಾಡಿ ಕಂಡು ಬರುವ ಅಭ್ಮಾಸವಿಬ್ಬುಕೊಂಡಿದ್ದಾರೆ (ಊಂ). 
i ಜಟ 4 ಪೊಟ್ಟು) 
ಸಂಜೆಖಮೂಧಿ (ನಾ). ಸಾಯಂಕಾಲದ ಸಮಯದಲ್ಲಿ ಮಾಡುವ ಜಪ,- 
ಧ್ಯಾನ : ಲಾಣಾರ್ಡಲೆಯುಲ್ಲದ ಮುನ್ನ ಸಿಂಗಿಂಯವಾರೊಂಗಿಟದಿರಿ ಸಂಚೆಸಮಾಧಿಗಳಿಲ್ಲದ, 
ಮುನ್ನ ಉದಿರಿ (ಇರಬ ೩೪-೧೩) [ಸಂಡೆ 4 ಸಮು) 
38| ಸಂಜಿಹೊತ್ತು. 'ಸಂಚೆವೊೊಟ್ರು' ನೋ. 
ಸಂಜೋಕ “ಸಂಡೋಗ್ಯ' ನೋ. 
ಸಂಜೊಲ್‌, (ನಾ). ೧. ತೀವ್ರವಾದ ತಪಸ್ಪು ; ""ತೀಕ್ಷೃವಾದ ಯೋಗ" 
(ತರಗು): ಕಂಜದಾಂಧವ ಆಂದ್ರ ತತಕೋಟತೇಬುಗೆಂಾ ಕಾರ್ಯೂಲಚರ್ಮದಲ್ಲಿ 
ಸಂಚೊಂಗದೆ ಕುಳಿತಿರ್ದ ತವೆಂಗ್ರತೆಗಂಜದೆ ಉದು ಬಟ್ಟಸಿದ (ಕಹತ. ೩-೬೩). 
ಪ. ಒಪ್ಪಂದ; ಕರಾರು (7) : ಉಬ್ಬಿನ ಬೆ! ಟ। ಅಟುದತ್ತು ನಂದುದೀದಿಗೆಯ 
ಸೊಂಡರೇಕ್ನಿಗೆ ತಿಂಗಳಂಗೆ ಒಂದು ವಣಮಂ ಬಿಟ್ಟರಿಂತೀ ಧರ್ಮ್ಮಮಂ ಖೇಣಿ 
ಸಂಡೋಗಯೆನ್ನದೆ ಕಯ್ಕೊಂದು ನಡುಬಿದರ್‌ (ಬೌ ೫5 ಒಂ -2೩: 10ಹಾ), 
(೮ ಐಂ. ಸೂಯೊಗಳಿ 
ಸಂಜೋಗ್ಯ ಸಂಡೋಕ (ಬಾ). ೧. ಕವಚ; ಚಲಖುತ್ತು : ಅದರ ಸಂಯೋಗ 
ಬಿರಿದು ಐಜುವುಗಳನೂದದರಿಗಿತ್ತಾ ಜೈಚಪ್ಪ ಬುದರವ ಕುದುರೆಯನಾ ದಣಿಗೃರ ತಂದ 
ಪದಕೆರೊಳಗೆ ತರಿಸಿದದು (ವಂಗಾ ೩6-69); ಮಿಗೆ ತನಗೆ ಸಂಟೋಗದಂ ತೊಟ್ಟು 
ಹಯತತಿಗೆ ರೂಚಂಬ ಕಡಿಯಣಂಗಳೂಟ್ಟು ಪಲ್ಲಣದ ಬಗುಷುಗಳ ಶಾಪಣೆಯ 
ಲೇಜೆಗಳದಳ ದಂಡಿಸಿ (ಟಟತ ೪-೫. ೨. ಏಕರೂಪದ ಉಡುಪು ; ಸಮವಸ್ಯ್ರ : 
ಸಾರೋಟದವ್ನು ಪಡೆಯಿಸುವ ಸಾರಥಿ ಛೀಮಣ್ಣನಿಗೆ ಮಿಷ್ಟಪ್ರಕಾದದ ಒಂದು 
ಸಂಚೋಗ (ಸಮದಸ್ಯ್ರ) ಎರುವುದು (೫45೭ ೧೩೩) ೩. ಜೀಯ ; ತಡಿ : ಮುತ್ತಿನ 
ಸಂಡೊರಗದ ಕುದುದೆಯನೇಶ್‌ಯುತ್ತಮರಾವುತರೆಯ್ದೆ (ಜಾ ೫.೬೪), ಕಡಲೆಂಟ 
ಸಂಚೊಂಗದದುಳಸ್ಕೆಂಧದಗಳಂ ವಿಡಿದರಿಕ್ಕೆಲದಲ್ಲಿ ಸಾಿಗಳು ಸಿಂಗರಿಸಿ ಪ್ರಂಜಮಟ್ಟರಾ 
ಕುದರರು (ಉಂ ೪-೩ ೪. ಸರಕು ; ಸಾಮಗ್ರಿ : ಎತ್ತಿನ ಮೇಲೆ ದಂಡಿಪ 
ಸಂಡೊರ್‌ದ ದುತ್ರಾಗಲುಜ್‌ ಹೇಚ್‌ಕೊಂಡು ಬತ್ತರದೊಳಗೈಳಪ ರಾಣಿಡಕರ ಮೊತ್ತದ 
ಚಣ್ಗಿವರಾರು (6೭ ೧೧-೬೯), ೫. ತಯಾರಿ ; ಸಿದ್ಧತೆ ; ಸನ್ನಾಹ: 
'ಸಂಡೋಗಿಸು' ಪರಾ. ಸಂಡೋಕ : ೫. ಆ ಕುಮುರವ ಮನಮನಣ್‌ದತಿ 
ಭೀಕರಾಹದ4ಸುತ ಹೋದರು ಹೋಕೆಯಲಿ ಸಂಹೋಕದನು ಮಾಡಿದರು ತದ್ಗಜವ 
(ae me). 
ಸಂಣೊರ್‌ಮಾಗು ಎ ಸನ್ನದ್ಧವಾಗು ; ಸಚ್ಜಾಗು : ಗುಳದೂಷ್ಯದರಾನೆಗಳ್ಲೆ 
ಪಲ್ಲಣಮವಿರದಳವಡಿಸಿದರ್‌ ಬದುರೆಗಳ್ಲೆ ಕೆರಲ ದಾಜಿಗಳನೈದೆ ಕಟ್ಟಿದರ್‌ 
ಸಂಚೊರ್‌ಯುಗಿ ಕಾಲಾಳ್ಗಳುಂ ಪೂಹಮಟ್ಟರು (ಈಟತ ೪೨-೧೯). 
ಗ /ಮಖಾ. ಸಂಹೊರ್‌ಗೇ .! ಕಲು. ಸರಣಿ 
ಸಂಜೆಎಲಿಯ (ಕ್ರಿ). ೧. ತಯಾರು ಮುಡು ; ಸೆಜ್ಜುಗೊಳಿಸು : ಆಯು ಪಾಠಂಗೆ 
ಯ್ಹೆಲ್ಲಮಂ ಸಂಡೊರಗಿಸಿ ಗಣವಿದಹಮಂ ಬರಿಸಿ (ಪ್ಯು ೧೪-೫ ೫%. ೨. ಸಿದ್ಧವಾಗು; 
ಸನ್ನದ್ಧವಾಗು: ಇಂತು ವಂಂಜಪ ವೀರದಾಜದ್ರ ವತ್ರೆಮೋತ್ರುಂಗು ನುಂದ್ರಿಮಕ್ಕೆ ಸಂಚ 
ಗಹಿ ಸಾಸವಿದ್ದುಡಿಸಿ ಸನ್ನೆದೋಚೆ (ಹಾರ ೬-ಊೂ ಚ). ಹಂಗ 4 - ಇಡು) 


ನಂಜೋಡಿಸು 


ಸಂನೋದಿರು (ಕ್ರಿ). ಅನುಗೊಳಿಸು : ವಯಣದನಮು ಸಂಜೋಡಿಸೊಬನಿತರಲಿ 
ಅಪರಾಚಲಳೆ ರವಿಯಿಳಿದ (ಅಗರ ೬4 ೨೧). ರೋದನೆ 4" - ಇಡು! 


೮೨೨೧ 


ಸಂಜೃಲನ 
ಸಂಜ್ಞಿದೇವ (ನಾ). ೫ ಸಂಜ್ಞೆ : ಸಂಜ್ಮಿಜೀದಂ ಹಬ್ಟರ್ಯಾದ್ರಳದಳ್ಳುಂ 


(mama ೪45). |ಐಂ.| 


ಸಂಜ್ಯ (ಗು). ೧. ಎಚ್ಚರವಾಗಿರುವ ; ಪ್ರಜ್ಞಯಿರುವ. ೨. ಹೆಸರಿಸಿದ ; ಕರೆದ. | | ಸಂಜ್ಞೆತ (ಗು).೧. ಹೆಸಿಸಲ್ಪಟ್ಟ; ಕರೆಯಲ್ಪಟ್ಟ. ೨. ಆಂಕಿತಗೊಳಿಸಿದ; ಅಧಿಕಾರ 


(ನಾ). ೬ ಹೆಸರು; ಅಭಿಧಾನ: ಆತಿಮುಕ್ರಸಂಭ್ರದ ರುದ್ರಭೂಮಿಯೊಳಗೆ ಯತಿಮ 
ನಿಂದಿರೆ ಶೂಲಿಪತಿ ಗಗಿರಿಯೊಡ/ಗೂಡಿ . , . ಬಪ್ಪಲ್ಲಿ 6ಂಡೆತಾಗೆ (ಆರದ ೧೧-೫೯). (ನಂ.1 

ಸಂಭ್ರಪನ (ನಾ). ಕೊಲ್ಲು ಎಕೆ : ವಧೆ : "'ಮುರಣಂ, ವಿತರಣಂ . . . ಹಿಂಸಾ 
ಪಂಜ್ಯಪನಂ -- ಈ ೨೧ ಕೊಲೆ'' (ಹುಲಯ, ೩೦1೩೨೩), (ಕ) 

ಸಂಭಾಳಹಳಿ (ನಾ). ಸಾಂಕೇತಿಕವಾಗಿ, ಸೂಚನೆ ಕೊಡಲು ಊದುವ ಕಹಳೆ : 
ಹೊರಗೆ (ಸಂಭಾಳಹಳಿ) (ತನ್ನ ಸೀದಾವತಿಗಳೊಡನೆ ಬನ್ನೂರ ಲಿಂಗಣ್ಣದ ಪ್ರದೇಶ) 
(ಬೆಟ್ಟ wv. (< ಪಂ. ಸಂಜ್ಯಾಕಾಪಲಾ। 

ಸಂಜಾತತ್ವ (ನಾ). (ಜೈನ] ಏಳು ಬಗೆಯ ಅನ್ಕಯಕ್ರಿಯೆಗಳಲ್ಲಿ ಒಂದು : 
ನಾಲ್ಪತ್ತೆಂಟು ದೀಣ್ನಾವೃಯಕ್ರಿಯೆಗಳುಮಂ ಸಂಭಾತತ್ಯಂ ದೊದಲಾಗೇಲವ್ವಯ 
ಕ್ರಿಯೆಗಳುದುವಟ್‌ಏ (ಅಡವ ೧೨-೧೮). (ನೆಯ) 

ಸಂಭ್ಞಾನ (ನಾ). ೧. ಇಂದ್ರಿಯ ಜ್ಞಾನ ; ತಿಳಿವಳಿಕೆ ; ಸಂವೇದನೆ : ಸಂಭಾವವಂಬುದು 
ಮೂಲದ ಇಂದ್ರಿಯಧಾನ ಅಧವಾ ದೇದನೆ - ಆಮೆ (ವಿವಾ ೧೯) ; ಆದರ ಹೊಳವು 
ಬಣ್ಣಗಳು ಭಾಸವಾಗಿ ನಮುಗೆ ಆದರ ಸೌಂದರ್ಯದ ಅನುಭವವಾಗುತ್ತದೆ... 
ಹೆಂಭ್ಞಾನವು ದುಬ್ರಿತು ಯಂತ್ರಮಾತ್ರದ ಕೆಲಸವಲ್ಲ (ಅಣಾ್ನ. ೧೧). ೨. (ವೈಪ್ಗವ) 
(ವೈಖಾನಪಾಗಮದ ಪ್ರಭೇದವಾದ ಸಂಹಿತೆಯ) ಎಂಟು ಬಗೆಯ 
ಆಗಮಗಳಲ್ಲಿ ಒಂದು : ಕುರಿಟದುಹರಿ ಬ್ರೋಕ್ರಿಜಾದ ಜಯ (ಅದಿ), ಆದಂದ, 
ಹಂಜ್ಮಾರ, ಮೀರ. ವಿಜಯ, ವಿಜಿತ, ವಿಮಲ, ಕಲ್ಪಗಳೆಬ ಎಂಟು ಆಗಮಗಳು. 
**ಸಯತ್‌' ಗಳೆಂದೂ , , . ಪ್ರಖ್ಮಾಳದಾಗಿದ (ಉಂ ಟಾ. ೬ (ಜೈನ) ಹ 
ಸೆಮ್ಮಗ್ಗಾನ ೨ : “ಸಂಡ್ಮಾನಪಂಚಕ' ಪರಾ. ೪. (ಬೌದ್ಧ) ಐದು 
ಬಗೆಯ ಸೈಂಧಗಳಲ್ಲಿ ಒಂದು ; ನಾಮನಿರ್ದೇಶದಿಂದುಂಟಾಗುವ 
ಬರಿಚ್ಞಾನ: ರೂಪವೇದನಾ ಏಚ್ಛ್ಮಾದ ನಂಟ್ಲಾದ ಸಂಪಾರಸಾರಂಗಳಿಂಬಯ್ದುಂ 
ಸೃಂಧಂಗಳ್‌ ದೀಪಶಿಖಾರೂಪದಿಂ ಕ್ಹಣದಿಳಂದಿಗಳ್‌ (ಕಾಟ ೪ ಆ). 
"ರೂಮಸ್ಕಂಧ' ಪರಾ. (ಹ) 

ಸಂಜ್ಞಾನಪಂಚಕ (ನಾ). (ಚೈನ) ಅಭಿನಿದೋಧ ಅಥವಾ ಮತಿಜ್ಞಾನ, 
ಶ್ರುತಜ್ಞಾನ, ಅದಧಿಜ್ಞಾನ, ಮನುಪರ್ಯಯಡ್ಲಾನ ಮತ್ತು ಕೇವಲಣ್ಲಾನ 
ಗಳೆಂಬ ಐದು ಬಗೆಯ ಸಮ್ಮಗ್ಮಾನಗಳು : ಅಭಿಯಲೋಧಕಡ್ಲಾದಮುಖಿ . 
« « ಕದಲಡ್ಡಾದಿಮುಮೆಂಬೀ ನಂಡ್ಲಾರನಂಬಳಮುಂ (ಬವನ ೪೪6 ಹಂ) 

ಸೆಂಟ್ಲಾ ಪ್ರಕೃಷ್ಟ (ಗು). ಆಹಾರ, ಭಯ. ಮೈಥುನ, ಪರಿಗ್ರಹಗಳೆಂಬ ನಾಲ್ಕು 
ಬಗೆಯ ಸಂಜ್ಞೆ ಅಥವಾ ಇಚ್ಛೆಗಳಿಂದ ಜಗ್ಗಲ್ಪಟ್ಟ : 4ಲೆಯುತ್ತುಂ ಬರ್ಪ 


ದುದಪ್‌ಳ ಬಾಲಕಾಲದೊಂಳಂ ದೈರಾಗ್ಯದೆ ನೆಗಬ್ಬರು (ವಂತ ೫೬). ತಂ) 
ನೆಂಣನ್ನಿರೇಖೆ (ನಾ). ಭೂಮಿಯ ಒಂದು ಗೊತ್ತಾದ ಮಟ್ಟದಲ್ಲಿ ಅದರ 
ಮೇಲ್ಮೈಯ ಕ್ಲಿತಿಜತಲದ ದುಟ್ಟರೇಖೆ : ಈ ಸಂಟ್ಲಾಕೀಖೆ ಜನಮುದ್ರಮಟ್ಟದ 
ಮೇಲೆ ಒಂದೇ ಸಮನಾದ ಎತ್ತರದ ಭೂಧಾಗಗಳಲೆಲ್ಲಾ ಹೊಳ್ಳು ಬರುತ್ತದೆ 
(ಯಡ ಟೂ) (ನಂ ಸಲಂಪ್ಲಾರೇಖಾ। 
ಸಂಜ್ಞ (ನಾ). [ಜೈನ] ಆಹಾರ, ಭಯ. ಮೈಥುನ, ಪರಿಗ್ರಹಗಳೆಂಎ ನಾಲ್ಕು 
ಸಂಡ್ಞೆಗಳಿರುವ ಜೀವಿ; ಪಂಚೇಂದ್ರಿಯಜೀವಿಗಳಲ್ಲಿ ಒಂದು ಬಗೆ : 
ಆ ಜಂಚೇಂದ್ರಿಯದಖೂ ಸಂಟ್ಮಿಯನಂಜ್ಞಿಯೆೊಬ ಭೇದದಿಂದಿತ್ತೆಆವಕ್ಕುಂ 
(ಸುಹುದೂ ೪-೬ ಎ), ಸೆಂನ್ಮಿಗಳು ಆಹಾರ. ಧಯು, ಮೈಡುವ, ಪರಿಗ್ರಹಗಳಿಂದು ರಾಲ್ಗು 
ವಿಧವಾಗಿದೆ. ಇಂಧ ಸಂಜ್ಮಿಗಳುಳ್ಳ ಜೀವಗಳು 'ಸೂಜ್ಮೆ' ಎಂದು ಇಲ್ಲದವುಗಳು 
“ಆಸು ಯೆಂದು ಹೇಳಲಾಗುತ್ತದೆ (ಪಂ. 3೦). "ಆಸಂಜ್ಯಿ' ಪರಾ. 
(ಹೂ. ಸಂಜ್ಮನ್‌! 


ವೀಡಿದ. ೩. ಗೌರವಿಸಲ್ಪಟ್ಟ : ಪುಡಸ್ಕರಿಸಲ್ಪಟ್ಟ. (ನಾ).೪.ಅರ್ಚನೆ; ಪೂಣೆ: 
ಉರುಸಿತಂ ಸಂಜ್ಮತಯೆದಲ್ಮರ್ಜನಂ'' (ದಬಾ ೬೨-೩೬), (ಕ) 

ಸಂಜ್ಞು (ಗು). ೧ ತಾಗುಮಂಡಿಗಳುಳ್ಳ, (ನಾ). ೨. ಒಂದಕ್ಕೊಂದು 
ತಾಗುವಂತಿರುವ ಮೊಣಕಾಲುಳ್ಳವನು ; ತಾಗುಮಂಡಿಯಿರುವವನು : 
“ಸಂಜು, ಸಂತತ ಡಾಮತಃ - ೨ ಒಂದಕ್ಕೊಂದು ತಗಲುದ ಮೊಣಶಾಲುಗಳಸ್ಟುವನ 
ಹೆರದುಗಳು"' (ಓಲಾ ೧೫೧), (ಹಂ) 


3 ಸಂಜ್ಞೆ (ನಾ). ೧. ಎಚ್ಚರ ; ಪರಿವೆ ; ಬಾಹ್ಮಣರಿಚ್ಛಾನ : ಸೋಣಕಿಗೂಯ್ಮರೆ 


«| 


ಹಂಡೆ ಸಂಜನಿಸಿತಾ ಶೈಯಿಸೂರುವಿಗೆ (ಶ್ರಿಹಾಡಾ. ೩೦೪೬). ೨. ಅರಿವು ; ಜ್ಞಾನ. 
ಒ ಸನ್ನೆ ; ಸೂಚನೆ : ಭರತಮಂಯಕ್ಕಿದನ್‌, ಕಣ್ಣರಿತು ಗುರುಸುಡ್ಟೆಯಿಂ 
(ರಾರಾ ೧೨೦-೬೨೫), ೪. ಗುರುತು ; ಚಿಹ್ನೆ : "“ದೆಬ್ಬನವಂಗೈಯನೌಂಕಲು 
ಪಾಗಮಿಂತೈದೆ ಕೈದೂಗಿ ಸಂದ್ಞೆಯನ್ಕುಂ"" (ರುಂದಾ. ೧೧೩ -೭), ಧೂವರಗಳಲ್ಲಿ ಎತ್ತರ 


ಅಲಾ ೧೩-೨೦). ಹ. ಹೆಸರು; ನಾಮಧೇಯ : *ತ್ಕವನುದುದಿತಿಯುಂ 
ವರುಣನ ಶಾಖಾದೇಶದೆ ಯದುವಂತಜರಾದರ್‌ ದನುರ್ದೇವ ದೇವಢೀಸಂಚ್ಛೆಗಳಿಂ 
(ಅಗ. ೧-೬೩). ೬ ಟೆತುರಂಗಬಲ ; ಚತುರ್ಬಲ. ೮. ಶಿಕ್ನೈ ; ದಂಡನೆ. 
*ಚೆತುರ್ಬಲ ನಿಡನಾದು ಶಕೆ ರರಚೇತರ ಸೂಚಿನೆಯುತು ಸಂಜ್ಮೆಯಲ್ನಿಂ"" 
‘a (ಐಂ). ೯. (ದಾರ) ಬ್ಮಾಕರಣಪ್ರತ್ರಿಯೆಯನ್ನು ಸೂತ್ರರೂಪದಲ್ಲಿ 


ಕೂಡಿಸಿ ಉಚ್ಚಿರಿಖುದದತ್ಕೆ ಸಂಧಿ ಎಂದೂ ಜಾಗೆ ಸಂಧಿಯಾದಾಗ ಆಗುವ ವೃಕ್ಕಾಸಗಳಿಗೆ 
ಸಂಧಿಕಾರ್ಯಗಳೆಲದೂ ಸಂಚ್ಲೆ (4೬ಎ. ೬). ಹಂ. ಸಂಜ್ಞಾ) 

ಸಂಚ್ಮವೀಸು (ಕ್ರಿ). ಸಂಕೇತಸೂಚಕವಾಗಿ (ಕಾಳಗಸಮಯದಲ್ಲಿ ಕ್ತಿ, 
ಬಾವುಟ ಮೊದಲಾದುವನ್ನು) ಬಿಲ ;ಸನ್ನೆಮಾಡು : (ಖಡ್ಗದನ್ನುರ್ಚಿಕೊಂಂಡ್ರಿ 
ಸೈನಿಕರಿಗೆ ಸಂಪ್ಯೆವೀಹಿ . . . ಬಂದಿಗಳೊಡನೆ ಹೂರಬುಹೋಗುವದು) 
(ans. ೩೨-೫೬), (ಸಂಟ್ಮೆ 4- ಬಯ್ಯ) 

ಸಂಜ್ಕೋಶಿ (ನಾ). ಅತಿಶಯವಾದ ಬೆಳಕು, - ಕಾಂತಿ : ವುರಾಂತಯಂರ 
ಪಮುರಪಯೊಂಗುಟಂ ಶಿವಭಜನರತ್ನಂ ಶರಣನಿಧಿಯುನ್ನಾವಸಂಚ್ಕೋಶಿ ಓಟರ್‌, 
ಸುಡೋತಿ, ನಿಡ್ಮೋತಿ) (ಬಬರ ೫೫೪), ನಂ. ಸಂಡ್ಮೋತಿಲ್‌) 

ಸಂಜ್ವರ (ನಾ). ೧. ಅತಿಯಾದ ತಾಪ, - ಕಾವು : '`ಸಂತಾಮಾ ಸಂಜೃರಃ - ೨ 
ಬಯ ಹೆಸರುಗಳು” (ಒಲ್ಮಾಟ ತಾ). ೨. ಅತಿಯಾದ ತಾಪದಿಂದ ಕೂಡಿದ 
ಜ್ವರ ; ಸಂಪೂರ್ಣಕಾವಿನ ಜ್ವರ : ಅರ್‌ದೊಳಿತ್ತಲುಂ ಪುಗುಳ್‌ ದುಎಲಿರೆ 
ಬೀಳ್ಡುದರ್ಷಿಕರಳಲ್ಬಿತುರಂಜೃರಬೊಂದು ಕುಂಜಾರಂ (ತಾನೇ ೫-೬೯), ಹಂ) 

ಸಂಜ್ವಲನ , ಸಂಬ್ಬಳನ (ನಾ). ೧ ತೀವ್ರವಾದ ತಾಪ ; ಹೆಚ್ಚಿವ ಬ 
೭ [ಜೈನ] ಚಾರಿತ್ರ್ಯದ ಪರಿಪೂರ್ಣತೆಗೆ ಸಾಧಕವಾದ ಕರ್ಮ ; 
“ಯುವುದರಿಂದ ಚಾರಿತ್ರ್ಯದ ಪೂರ್ಣತೆಯಾಗುವುದಿಲ್ಲವೋ ಅದು 
ಸಂಜೃಲನವೆನಿಸುವುದು'' (ಕೃತ ಒಟ): ಕ್ರಮಕ್ರದುದಿಂದಂ ಪ್ರಂಧಮುದ 
ಮಾಯಾರ್ಯೋಧಸುಜ್ವಲದಂಗಳಂ ಮುಂಖತೆಆದ ಕೃಷ್ಟಿಗಳಂ ಬೇಪ'ಬೇಕ" 4೩೬ 
(೪೦ ೧೦ ೧೪ ೮); ಅಪ್ರತ್ಮಾಖ್ಮಾರ ಪ್ರತ್ಕಾಖ್ಮಾರ ಸಂಜ್ವಲದ ಕ್ರೋಧಮಾನಮಾಯು 
 ಲೋಭಕಹಾಯ ದೇದಯನುವಿಸಿಯುಮಿರ್ಜತ್ರೆಂಟು ಶೆಆವಪ್ಪ ದೋಹರ್ನಿಯಮುದುಂ 
(ಉನಾ ೩-೩೯ ೮. ಸೆಂಜೃಳನೆ : ೨. ಆಪ್ರಸ್ಕಾಪ್ಮಾದ ಕ್ರೋಧುಮುವಮಾಯು 
ರೋಧೂಗಳಂ ವರಾಳಿ ಬಟ್‌ಯಂ ಸಂಲ್ಯಳನ ಕೆಣಾಯ ಚತುಷ್ಯನೋಕಪಾಯ 


ಸಂಜ್ವಲಿತ 


ನವಟಮಾದತ್ರ ಯೋದಶಪ್ರಶ್ಯತಿಗಳನರೆದು (ಉಪಪ ೧೧-೧೧೧ ೮), ಸಂಜೃಳದಕ್ರೋಧಮುದ 
ದಾಯಾಲೋಧಮೆಂದು ಮೇಲ ಪದಿಮುಜು ಭೇದಮಕ್ಕುಂ (ಈರ. ೫೬೩). |ಸಂ.1 
ಸಂಜೃಲಿತ (ಗು). ೧ ಅತಿಯಾದ ತಾಪದಿಂದ ಕೂಡಿದ ; ಪ್ರಜ್ವಲಿಸುವ. 
(ನಾ). ೨. [ಜೈನ] ಒಂದು ನರಕದ ಹೆಸರು : ವಾಲುಕಾಪ್ರಧೆಯೊಳ್‌ ತಪ್ತ 
ಪ್ರಕಣಳಕದಿಕಲ್ಪದಿಂ ಪಂಚದಶಲಕ್ಕೆಲಿಲಂಗಳಿವ್ಟುವು (ನ್ರತ್ಯ ೧೦), ಕಂ) 
ಸಂಜ್ಯಳಿನ “ಸಂಜೃಲನ' ನೋ. 
ಪಂಡ್ಕ (ನಾ). ಉಸಲಿ ; ಗುಗ್ಗುರಿ : “ಗುಗ್ಗರಿ ಹಂಡಮನ್ಯು'" (ಕರಾ, ೧೧೦-೬). 
(ದೇ. 8 ತಮಿ, ಟುಣ್ಬಲ್‌) 
ಸಂಡ್ಕ (ನಾ). ನಪುಂಸಕ ; ಪಂಡ : ''ಚಂಢ - ಸೆಂಡ್‌" (ಕದುದ ಎಕಾ ತ್ರಯೋ), 
ಏನಲೆ ಸುಡ! ಬೆಂಡಿರ್‌ಂದು $ರೆಯೆ ಆರ್‌ಪೆಂಬ ನಿನ್ನ ಗಂಡುಗಲಿತಗೆದುಂ ಬುಡು! 
ಉಮಾ ಆ [Cs oy 
ಪಂಡಗೆ , ಸಂಡಿಗೆ, ಸೊಂಡಗೆ, ಸೊಂಡಿಗೆ (ನಾ). ೧. ಅಕ್ಕಿ, ಅರಳು 
ಮುಂತಾದುವುಗಳಿಂದ ತಯಾರಿಸಿ, ಒಣಗಿಸಿ ಕರಿಯುವ ಒಂದು ಬಗೆಯ 
ಸಂಚಿಕೊಳ್ಳುವ ವಸ್ತು ,- ಪದಾರ್ಥ : ಜದೆ ಶಿಲಮುರ್ದಿಂಗರಿಸಿದದುಂಬದ 
ಏಂಬಾಗರದಿಕ್ಕಿ ಬಲ್‌ಕ್ಕೆ ಮಾಟ, ಸಂಡುಗ್‌ಗಳುಮರ (ಕೂಸ, ೪-೧4): ಕುಂಬಳದ 
ಸಂಡೆಗೆಯ ಸೆಂದಗೆಯವಿಪ್ರುವಿವು ಮೊದಲಾಗಿ ನೊರೆಸಂಡುಗೆಯದು ಹುರಿಸಂಡಗೆಯ 
ಬಾಳಳೆದೆಯ. .. ಸಂದರಿಸಿ ತೆಂದೊಪ್ಪಿಸಿದಡೆ (ಓಡ್ಗರಾ. 9-8೨) ನಾಲ್ಕೈದು ಸಂ ತೊದಿ 
ತೊಳೆದು ಬಸಿದೂಡೆ ಓಂಡಿಯೊಳಗೆಯುಮಣ್ಣೆಯುರದದದು ಹುಳಿಯುದ್ಪನಿಕ್ಕಿ ಬಿಳಿಯ 
ಸಂಡಗೆಗಳಂ ದಡಎದು (ತಳಾ. ೨-3೪). ತಿ. (ಆಲಂ) ತೀರಾ 
ಒಗಗಿಹೋದುದು ; ಗಟ್ಟಿಯಾದುದು : ಒಣಗಿ ಸಂಡುಗೆಯಾಯಿತು (66೩ ೬೪). 
ಸಂಡಿಗೆ : ೧. ಸಂದಿಗೆ ಸಂಧಾರಗಡಲೆ ಬ್ರಾಸಕ ಬಲ್ಮಲಾಂಡವಸದಲಕ್ಕಿಗಳರು 
ದುಂಡರಳ್ಗಡಲೆ ಭಕ್ತಿಗಳ ಒಡ್ಡಿಸಿಕೊಳುತುಂಡರು ನೆಟ್‌ ಸೊಳ್ಕುದರಕೆ (ರೂ. 
ಇಇ). ನಿಮ್ಮ ಮನೆಯ ಸಂಡಿಗೆ ಹಗುರವಾಗಿ ಚೆನ್ನಾಗಿದೆ (ಹರಾ, ೧೪೫), ಮೇ 
ತಿಂಬುದದುಗೆ ಕದ ಹಪ್ಪಳ ಸಂಡಿಗೆ (ಇಲ). ಸೊ೦ಡುಗೆ : ೧. ಕಡಲೆಯು ದಾಡಿ 
ದೆಂದುರುಳಿಗೊಂಡುದು ಬೊಂಡಗೆ ಕೂಡೆ ಸಂಬರಂ ಬಿದದಗುಬಿಂಟುಗೊಂದುದು 
ಮೊಸರ್‌ ಕೆಪೆಗೊಂಡುದು (ಲಿನ ೧೧೪೫). ಸೊಬಡಿಗೆ : ೧. ದನದ ಸೊಂದಿಗೆ 
ಹುರಿಯಬೇಕಣ್ಣ ದಿಟವಾಗಿ ಎಂತು ತರುವ ತುಪ್ಪದ ಉಸಬೇಕಣ್ಣ (೩ ೧೫೧-೬). 
ಓದೇ. 8 ತುಳು. ಸಂಡಿಗೆ] 
ಸಂಡಗೆವತ್ತಿ (ಬಾ). ಬತ್ತಿಯ ಒಂದು ಕಟ್ಟು (?) : ಜಶ್ರಿಯ ಚಸರದಲ್ಲಿ ದೇವರ 
ಸೊಂಡಸಿಂಗೆ ಬತ್ತಿಗೆ ಸಂಡಗೆದತ್ತಿದೊಂದು (ಎಇ ೩೧೬ ೩೪-೨೪; 8164). 
(ಸಂಡೆ? + ಬತ್ತಿ) 
ಸಂಡಾಪ (ನಾ). (ಉಕ) ಬಾಯಖಾನೆಯ ಮನೆ ; ಕಕ್ಕಸು : ಅದನು ಸಾಲೆಯ 
ಒಳಅಂಗಳದನ್ನು ಪ್ರದೇಶಿಸುದದಕ್ಕೂ ಸರ್ನೂದುಬಾಧನು ಸಂಡಾಸದಿಂದ ಹೊರ 
'ಬೀಳುದದಕ್ಲೂ ಸರಿಯಾಯಿತು (0್‌ಬೋ ೧). [ನ ಹಿಂ. ಮರಾ, ಸಂಡಾಸ್‌1 
ಸಂಡಿಗೆಗುಂಬಳ (ನಾ). ಸಂಡಿಗೆ ಮಾಡಲು ಉಪಯೋಗಿಸುವ ಒಂದು ಬಗೆಯ 
ಕುಂಬಳಕಾಯಿ ; ಬೂದುಗುಂಬಳ : ''ಕೂಜ್ಮಾಂಡಳು, ಕರಾರು - ಈ ೨ 
ಸಂಡಿಗೆಗುಂಟಳಿ'" (ಕಾಜು, ೧೧೨), ಸಂಡಿಗೆ(ಬೂದಿ)ಗುಂಬಳೆ . . . ಕಥವಾತಳರ 
Cum ೧೩.4 -ಇ೬). (ಸಂಡಿಗೆ (ಆ goa) *- ಕುಡು) 
ಸಂಡಿಗೆಗೆಯ್‌ (ಕ್ರಿ). ಸಂಡಿಗೆಯಂತೆ (ಸಣ್ಣಚೊಡುಗಳಾಗಿ) ಮಾಡಿ ಒಣಗಿಸು : 
ಗಂಡಸ ಪಡಿದು ಮುಗಿದ ಮುವ ತಾ ಚಮಿಖಂಡವ ಕೊಯ್ಬುಂತೆ ಕೊಯ್ದು ಸಂಡಿಗೆಗೆಯಲು 
ಶಸ್ತ್ರದೊಳಂಖ್‌ ಬರ ಮೇಲುಗೆಂಡದಿ ಕರೆಯ ಉಸಿರು (ಜನನ. ೧೧-೪೩). 
ಓಂಡಿಗೆ (ಆ ಸಂಡಗೆ) 4 ಕಯ್‌ 
ಸಂಡಿಶ (ನಾ). ಒಂದು ಜೊತೆ ಇಕ್ಕುಳ,-- ಟಿಮುಟ. (ಕಂ) 


ಆ೨೨೨ ಪಂತಂ 


ಸಂರ್ಡಿನ (ನಾ). ೧. (ಹಕ್ಕಿಗಳು) ಒಟ್ಟಿಗೆ ಹಾರುವಿಕೆ. ೨. ಪಕ್ಷಿಗಳ 
ಹಾರಾಟದ ಒಂದು ಬಗೆ ; ಪಸ್ತಿಗಳು ಕೆಳಗೆ ಇಳಿಯುವಾಗ ಅಥವಾ 
ಎರಗುವಾಗ ಹಾಡುವ ರೀತಿ : ಪಕ್ತಿದಾತಂ ಪೀಸಂ ಮೆಯ್ವರ್ಟುವನ್ನಂ ಭ್ರಮಿಯಿಃ 
ಸಡೆದಂ ಡೀನ ಸಂಡೀನ ತಿರ್ಯಗ್ಮೀನೋಡ್ಡೀಪಾವಡೀಪ ಪ್ರಕೃತಿಗರುಡಂ 
(ಆ ೧೪-೯೪) ವೃಹಿಂಹನಾಯಂಕುತ್ತಲುದ್ದೀವ ಸಂಡೀಸ ಖಗುಿಯಿಂದ ಪಾಟ್‌ 
ಖುರಸೇರೆ ಜಯ ಜೀಯ್ಕ ಮಡು ಭಾವೆದಲು (ಪೀಡ್ಕವು ೬-೬-೨೦), 4) 
ಸಂತ (ಗು). ೧. ಶಾಂತವಾದ ; ಸಮಾಧಾನದಿಂದ ಕೂಡಿದ. ೨. ಮೃದುವಾದ ; 
ಮೆದುವಾದ. ೩. ಚೆಲುವಾದ ; ಮನೋಹರವಾದ. ೪. ಗೌರವಾರ್ಹವಾದ ; 
ಪೂಜ್ಮದಾದ : ಸಂತ ಚಡುದರ್ಶನಂಗಳೊಳು ತೀರ್ಥಕ್ಟೇತ್ರದೊಳು ತೀರ್ಥಾರ್ಧದನ್ಮಂ 
(ದರಾ. ೫-೬೨); ಸಂತ ಅರಮದೆ ಕಳಸ ಹನ್ನೆರಡೆಶ್ಟಿ ಮೆರದಿಹುದು (ಇಟ. 
೫-೨. ೫. ಗೌರವಕ್ಕೆ ಪಾತ್ರನಾದ; ಪೂಜ್ಮನಾದ. (ನಾ). ೬. ನೆಮ್ಮದಿ; 
ಸಮಾಧಾನ : ಸಂತಾ. ಸಂತುಗಿದಿದ್ದ ದುನೆಗೆ ಕೊಂತದ ತಂದಂತೆ ಇದರೆ 
ಹಂತಯ್ದುದೆರು (ಟು ಉಂ). ೩. ಸೌಖ್ಯ; ಕ್ಷೇಮ : ದಿಗ್ಮಿಜಯಮುಮುದಂತೆ 
ಡಜದೆಯ್ದೆ ನಡೆದುದೆ ಸಂತಮೆ ದಕ್ಷಿಣಧುಜಕ್ಕೆ ಧೂವಲ್ಹಛನಾ (ಅಲವಿ ೧೪೪) 
ಕುತಲಮೇ ಮುವಿಮಾಳೆಗೆ ಸಂತಮೇ ಗ್ರಹಬ್ರೀಮುದ ದರ್ಶನಕ್ಕೆ ಸುಖಯೇ 
ಸುರಕೋಟಿಗೆ (ಕಪು ಇ - ಕಾ). ಆ. ಶಾಂತರೀತಿಯಲ್ಲಿ ಮಾಡಿಕೊಳ್ಳುವ ಒಪ್ಪಂದ; 
ಸಂಧಾನ: ಹೋಲಾಬದಲ್ಲದೆ ಸಂತವಿನ್ನಾಗದೆಂದಾಳಯ್ಮರದರು ತಮ್ಮೊಳಗೆ (ಆಂಡ. 
೫:೬), ಸಂತದ ಮುಡಿಕೊಂಡೊಂದಾಗಿಹುದತ್ಕಂತ ಸಮ್ಮತ ಜುಗಳಲ (ಆಲಂ. 
ಇ ೯, ಸಾತ್ರಿಕುಕೃಧಾವದ ವ್ಯಕ್ತಿ; ಸಾಧು ; ಸಂತರಾಗಲಹಂತರಾಗಲಿಯಂತ 
ಉಲದಲದರು ಬೀಳಲು (ಭತ. ಇ-೧ಾ); ಈ ಪಶಿಯಲಭಾನಿಗಳು . . . 
ಬಿಚೆ ಸಂತರಾದೊದು ದಾನಳಿಜ್ಜಲ ಸ್ರಲ್ಧರುಗಳಿಲೆ ಧೂಪ ಕೇಳ್ಳಿ ವುದ ಓಂಲುವಯ 
(ಯಾಗ ೧೧-೯-೨೦), ಸಂತಶಾದವರೆಷ್ಟು ಉಪದೇಶವಿತ್ತರು ತಿದ್ದಿ4ೊಳಲಾಡರು ಖಳರು 
(ಇಷ ಅಂ) ೧೦, ದೋಕ್ಬಸಾಧನೆಯ ಮೂರು ಮುತ್ಮುಮಾರ್ಗಗಳಲ್ಲಿ 
ಒಂದಾದ ಭಕ್ತಿಮಾರ್ಗವನ್ನು ಅನುಸರಿಸುವವನು; ಭಕ್ತಿವಂಧದ 
ಅನುಯಾಯಿ: ಅದರಲ್ಲಿ ಇಬ್ಬರು ರಂಡಿತರು ಕೆಲದುಟ್ಟನ ಭಕ್ತರು, ಇಬ್ಬರು 
ಸಮರ್ಥರಾದ ಸಂತರು. ತುಳಾರಾದು ದುತ್ತು ರಾಮಣಾಸರೇ ಆ ಸಂತರು (ಮಟ. ೫೬). 
*ಸಂತಕವಿ' ಹರಾ. ೧೧. ಸರಿಯಾದುದು: ಬಿಮ್ಮು ಬೆಡಗು ಬದ್ಗಾಣದನಟ್‌ದೆಬಾಗಿ 
ಎಂತಿರ್ಮದಂತೆ ಸಂತ (೬೫೩ ಸಂತು? (ಆಯ ೧ಕಾ-ಉ). "ಸಂತಮಿಡು' ಪರಾ. 
ಸಂತನೂಡು ೫ ಸಂಧಾನವನ್ನು ಮಾಡಿಸು; ರಾಜಿಮಾಡಿಸು ; ಎಮಾರ್ವರು 
ನೀವು ದೇಳು ನಿಮ್ಮೊಳಗೇಕೆ ಮುಎಸಿಂದಾ ಮನ್ಮಥನು ದನಜದನಾ ಸುಯಂಳು ನಂತ 
[mn ಸುತ್‌] ದೂಡಿದವೆರೆ ಮುಂದಾಡಿದರೆದದು (ಶೀಲ ೧೧-೧೪). ಸೂತಾಗು ೫ 
ಉಪಶಮನವಾಗು; ಶಾಂತವಾಗು : ವಾಸಿಕದುಸಿರ ದಳ್ಳುರಿ ದೂಜುತಿ ಗಂಧಗ್ರಾನ 
ಸಂತಾಗಿ ಮೆಯ್ಕೊಳಿಗೆ ಪೂಸಿದ ಗಂಧ ಉದುದು ಬ್ಫುಳಾಸಿವಿಯದು ಭೀತಿವಡಲು 
(ಜೋಡು 29-0೬), |[ಇಬ್ರಾ. ಸಂತ,/ ಸಂ ತಂತ, ಶಾಂತ./ ಓಂ. ಮನಾ. ಸಂತ 
| ಸಂತಂ (ಆ). ೧. ಶಾಂತವಾಗಿ; ಸಮಾಧಾನದಿಂದ ಕೂಡಿ : ಸಂತು ಬಾಟ್ಬುದು 
ಮಾಆದಾ ದರಟಿಮೊಳ್‌ ನೌಜನ್ಮಲಳ್ಲೀದುದಾಂಧೂ (ಲಾ. ೨-೧೨೨); ಬಾರ್ದತಿಯ 
ಸಂಗದುಂ, ತನ್ನ ಬಖೆದದಂ ಇಪ್ನಾಮಂ ಪಗೆಯಂ ಬುಜ್‌ತು ಸಂತಂ ಪುದುದಾಟ್ಟುದೇರು 
'ಬುದ್ಧಿದೇಟರ್‌ (ಉಮಾತ್ಯ ೪೨-೯೩). ೨. ಸುಖವಾಗಿ ;ಕ್ಷೇಮವಾಗಿ :'ಸಂತಮಿರ್‌' 
ಪರಾ. ೩. ಮೆಲ್ಲಗೆ; ಸಾದಕಾಶವಾಗಿ ; ನಿಧಾನವಾಗಿ : ಇಇತಿಂತು ಟಣ್ಣೆಬುತ್ತುಂ 
ಮುಂತಿರ್ದಗಲಾಯದಿತೆಯನುಟ್ಟಾಸರದೊಳ್‌ ಸಂತಂ ಬಿಹಯಣಗೆಯ್ದುತ್ತುಂ ತಣಿಯದೆ 
ಮತ್ತೆ ನಾಲಿದಂ ನುಶಿಗೆಯ್ದಂ (೧೪-೪೬). ೪. ಸಂಪೂರ್ಣವಾಗಿ; ಪೂರ್ತಿಯಾಗಿ : 
ಪ್ರಾಣಿಗಳ್ಲೆಂತುಂ ದುಃಖಮಸಾಗಲೀಯದಿರಿಹುಂತಿರ್ದಂದು ಕರ್ಮಂಗಳಂ ಸಂತಂ 
ಸಾಧಿಸಿ ಗೆಲ್ಲು ಸಿದ್ಧಸುಖದಂ ಕೆಯ್ಕೊಳ್ಳಿರ್‌ (ಬಣ. ೧೪-೬೩ ೫೩ ಯಾವಾಗಲೂ; 
ನಿರಂತರವಾಗಿ : ಅಂತುಂ ಯತಿಯ ಬೇಮ್ಸುರ್ಪಂತಾದ್ಕದೊಳಲಹುದಾರ್ಯೆಯೊಳ್‌ 
ಕಂದದೊಳಂ ಸಂತಂ ದ್ವಿತೀಯಬಾದಗತಾಂತದೊಳಕ್ಕೆದು ಚಿತುಪ್ಪದೀವದದಿಗಳೊಳ್‌ 
(ಬಲಾ. ೧-೩೬); ಆ ಸುಯೋಧನನಾಳುತ್ತಿರೆ ಸಂದ ಹಪ್ರದಚ್ಛದಂ ನಂತು ಬಸಂತಂ. 


೮೨೨೩. 


(ನಖಲಿ, ೩-1೨); ಒಳೆದುಎಿಳಿಗೆ ಲೀಲಾಕಾರಿ ಸಂತಂ ಮತಂ (ಆರ ೩-೮೩ | | ನಂತತಿಗೆಡು (ಕ್ರಿ). ವಂಪದ್ರ ಹಾಳಾಗು ; ನಿರ್ವಂಶವಾಗು : ಬಂತಿಗಲ್‌ ಸುತತ 


೬. ಎಲ್ಲ ಕಡೆಗೂ; ಸರ್ವತ್ರ : ಸುತ ಖುಪ್ತಿದ ಬಂತ್ಲೈಗೋತ್ರಚೆಯದಿಂ 
ಗವಧರ್ವಸಿದ್ಧಾಮನೌಫೂ ಶೀಎರ್ದ ಮಹಾಗುಹುದಳಿಗಳಂದೂದ್ಬದು! ದುದ್ಕಗ್ನಗು 
ian). (ಆ ಸಂ 
ಸಂತಕವಿ (ನಾ). ಭಕ್ತಿಮಾರ್ಗವನ್ನು ಸಾರುವ ಕವಿ : ಧಾನದ ಬಳ್‌. ಹಚ್ಚಿದ 
ನುತಕವಿ ಅಥವಾ ಭಕ್ತಕಬೀಗಲ್ಲಿ ದೊಟ್ಟದೊದಲಸಗೆಯಬರು ಕಲೀರ್‌ (ಟಟ ೪೪). 
Wes + (ಎ) 
ಸಂತಾಹಿತ್ಯ (ನಾ). ಸಂತಕವಿಗಳು ರಜದ ಸಾಹಿತ್ಯ : ಕಬೀರ್‌, ತುಸು 
ಮುಂತಾದವರು ಸಂತಸಾಹಿತ್ಮದನ್ನು ರಟಿಓದದರಲ್ಲಿ ಪ್ರಮುಖರು (ಊಂ). 
ತ * ಸಾಹಿತ್ಯ) 
ಸಂತತ (ಗು). ೧. ಚಾಚಿದ ; ವ್ಯಾಪಿಸಿದ. ೨. ಒಂದಕ್ಕೊಂದು ಹೆಣೆದ; 


ಜೋಡಿಸಿದ. ೩. ದಟ್ಟವಾದ; ಸಾಂದ್ರವಾದ. ೪. ನಿರಂತರವಾದ; : 


ಎಡೆಬಿಡದ : ಸುತತ ರಥಾಂಗತಹಿಗೂಚಿಂತಾಹತಿ ಸೆಲೆ ಧರೆಗೆ ವಿದ್ರಾಲಹ್ಮಂ 
ತಿಯಣಯಲಾಗೆ ಸರಒಜತಾಂತಂ ತಾಣಸ್ರಗಿದಿಗೆ ಬೆಬ್ಬದೆ ಸಾರ್ದಂ «ರೂಕಾ ೧-೫); 


ಗಬ್ಬುದಂತಬಲೆ ಶಂಬುರ್ಲಿಲ್‌ ದಂಬುಗೆಗೆಬ್ಬದದುತೆ ದರೂರ (ರರಜ್ಯ ೨೬೯) 
[ಉಂತತಿ *- ಕೆಡು) 


| | ಸಂತತಿಚ್ಛೇದ (ನಾ). ಐಂಶಟ್ರ ರತ್ತಯಿಹೋಗುವುದು ; ಟಳಿಗೆಯ ನಾಶ: 


tsi 
1೯ 
|e 

ಕ 


ಮಗನಾದೆನಿಪ್ಸೈಡೆ ಬುತಪಿಟ್ಟಿಂದಮುಂ ಎಂಡಬ್ಸೇದಮುಮಿಲ್ನುಂ (ಹೂಗಳು ಒ-ಸಾ ಗ). 
ಮುಗುಯೀಧಿನೆ ಖಾರರೌಕೀದಗಡಹುಲನ್ಯಾತಿ ತನ್ನದು ಶಗುಜುದ್ಕಹಿತದಲ್ಲಿ ಒಳಿಕೀ 
ಸಂತತಿಚ್ಛೇದೆ (ಆವಾ ೧-1. ಟಂ 


| | ಸಂತತಿದೊಬ (ಕ್ರಿ). ಮಕ್ಕಳನ್ನು ವಡೆ, - ಹೊಂದು : ಅಷ್ಟಾಟಂಗ್ದುಶ್ರಿಎ 


ದೇವರನಯಿತ್ರ ಬರದೊಳ್‌ , . . ಅಮುಳರವಾ ಬರಜದಾತ್ಟಿ ಹಡೆದು ಸಂತತಿವೆತ್ತಳ್‌ 


(smn 2.೬) (ತಬು) 


| ಸಂತತಿಹೀನ (ನಾ). ಬುಕ್ಕಳಲ್ಲದ ವೈಕ್ತಿ : ಈಗ ಕೊಲ್ಲಲ್ಪಡಬೇಕೆಂದು ಕಳುಹಿಸಿರುವ 


1 
ಗೆ 


ಹೆಣ್ಣುದುಗುವು ದೊರೆಯದ ಪಕ್ಕದಲ್ಲಿ ಆರುಯ ಸಂತತಿಹಿಯರಾಗಿ ಮೃಜಗಾಗುವನು 
wee) Wal 


| | ಸಂತಧಾಲೆ 'ಸಂತರ್ಧಾರೆ' ನೋ. 


ಸುತಾಮಿಷ್ಠಾನನರರನದೊಂತು ವೀವಾಕ್ರಮಿಸುವಿದಿ (ಎಟ್ಕಾಳ. ೧-೧೨), ಸಂತತಶ್ರದಣದಿ | »| ಸಂತಪ (ನಾ). ದು:ಖ; ಆಳಲು : ಸಂತಪವ್ಕ್ಕ ಬೇಯುತಿರ್ದಾಳೆಯು ಪ್ರಶ್ನೆಮುಲೆಯ 
ಶ್ರೀಕಾಂತಪ ಚರಿತ ಕೇಣಿಲುಬೇಕು (ಅಂಟ ೪-೪ ೧). ೫ ಶಾಶ್ವತವಾದ ;ಸ್ಮಿರವಾದ : ಮಧ್ಯೆ ಹುದುಗಿರ ರೇಣ್ನೆದೆಯ ಸಂದೇಹಸಂತ್ರಮಂ ಸೂಧಾಮಿಿದರು ವರೇಂಗಿತಜ್ಞಾ 
ಛಂತಾಮುಯೊಳಗಂತಖುತಯಾರ್ಯು ಖಂಡಾದು ಸಂತತ ಖೌಧಾಗ್ಯಂದಳಿಬರ್ಪದು (ರಾಯ, ೧೩-೬೫೪) (to) 

(ಇಡ ೧-೬೩). (ನಾ). ಒ. ನಿರಂತರಬಾದುದು; ಎಡೆಬಿಡದಿರುವುದು ; | | ಸಂತಪನ (ನಾ). ೧. ಸುಡುವಿಕೆ; ಉಾಯಿಸುವಿಕೆ. ೨. ಪೀಡಿಸುವಿಕ. ೫೬। 

ಅಂತರಿಕ್ಸದ ಎಲ್ಲೆಗಳನ್ನು ಹುಡುಕಲೇಟ ಮುಂದೆ ಮುಂದೆ ಹೋದ ವತ್ಚದಲ್ಲಿ | | ಸಂತಪಿಸು (ಕ್ರಿ). ವೃಥಗೂಳ್ಳು : ದುಚುಪಡು : ನಮ್ಮ ಯುಗದಲ್ಲಿ ಉದ್ಭವಿಸಿಡುವ 
ಬ್ರಹ್ಮಾಂಡಗಳು ಒಂದಾಗಲೊಂದು ಸಂತತಜಾಗಿ ಬರುತ್ತಲೇ ಇರುವುದನ್ನು ವಾವು ಐ] ಸ್ಥಿತಿ ಈ ಚೀನೀಡ್ಮಾವಿಯು ಉಹಿಸಿದ್ದುದಕ್ಕೂ ಮುರಿದ ಆತ್ಮಘಾತವನ್ನುಟು 
ಪೋಡುವದು (ಕ್ಯೂಟರ್ವಿ ೧೪ ೬. ಎಡೆಬಿಡದೆ ಇರುವ ಒಂದು ಬಗೆಯ ಜ್ವರ : ಮುಡತ್ರಿದೆಯಂದು ಸಂತಏಸಿದ್ದಾನೆ (ಜಾಣಾ ೨9 ಎಡತಿ) (ನಂತದ 4 - ಇಬ) 
ಈ ವಿಹದುಣ್ಯರೆವು ಸಂತತ. ಸತತಕ ಅನ್ಕೇಯ್ಯ 4, ತ್ರಾಹಿಕ, ಜಾತುರ್ಥಿಕೆದೆಂದು ಐದು | | ಸಂತಪ್ಪ (ಗು). ೧. ಹೆಚ್ಚಾಗಿ ಉದ; ಅತಿಯಾಗಿ ಸುಡುವ : ಯುವರಾಜ. .. 
ಪ್ರಕಾರವಾಗಿರುವುದು. ಸಂತಕಮೊಬ ಜ್ವರವು ತೃಕ್ಕನ್ನಾಶ್ರಯಿಸಿಕೊಂಡು ಎಲ್ಲಾ! ದುಧ್ಭಂದಿನಸಮಯಸಂತಪ್ಪಕವನಮಂಡಲದಂ ನೋಡಿ (ಕಾಪು ಅ ಈ. 


ವೇಳೆಯಲ್ಲಿಯೂ ಕಾಣಿಸುದುದು (ಬಾ ೧) (ಪಯ! 

ಸಂತತಂ (ಅ). ಯಾವಾಗಲೂ ; ಎಡೆಬಿಡದೆ : ಸಂತತಮೊಂದ ಮುದ ಕವದೊಳ್‌ 
ಜ್ರುತದೂಳ್‌ ಗುಸಾದೆಎಳ್‌ ವಿಶೇಷದಿಂದಿಂತಿದುಲೆಲ್ಲರಿಂ ರಿಯಲ್‌ (ಬಹುಟನಿ ೧-೬೦): 
ಇಡು ಶಿವಸುಶದದನೊಳಿಕೆಡು ಶಿದವುರಂ ಸಂತತಂ ರಂಜಪುದು ಪೊನ್ನಾಂಬಲದ 
ಪುರಂ (ಅಡವ. ಬೇ. ೬-೫ |ಸು.| 

ಸಂತತಗ್ರಹಣೆ (ನಾ). ಯಾವಾಗಲೂ ಛೇದಿಯಾಗುವ ಒಂದು ಬಗೆಯ 
ರೋಗ : ರಾದ ಬೂರುಗದ ಮೇಣ, ಧಾತೋಕುಖರು, ಲೋಧ್ರ ಇದ 
ಸಮರ್ಧಾವಾಗಿ ತುಬುವಿನ ಮಜ್ಜಗೆಯುದರೆದು ಮಣ್ಚಿಗೆಯಲ್ಲಿ ಕಲು ಕೊಡಲು 
ಸಂತತಗ್ರಹುಣೆ ಗುಣಮಕ್ಕುಂ (ಬ್ಯ ಬ £0) 


ಒ ಸಾಲು; ಪಂಕ್ತಿ. ೪. ನಿರಂತರವಾಗಿರುವಿಕೆ; ಎತ್ಮತೆ. ೫. ದಂಶ; ಪೀಳಿಗೆ: 
ಸಂತತಿಗೆ ಏಲಿಯ ಮತ್ಮಳ ನಾಂ ತಡೆಯದೆ ಐಡೆಬೆಸೆಂದೊಡೆನ್ನಿಂ ಮುನ್ನಂ ಕುಂತಿಯ 
ಪಡೆದಳ್‌ (ಹಾಕಲಾ, ೧:೧೫), ಶಾಂತಿದರ್ಮ ರ ಸಂತತಿಯಲ್ಲಿ ಹಾದರ್ದವೇ ಕದಂಬರ 
ಕಡೆಯ ರಾಜವಾಗಿದ್ದಿರಬೇಕು (ಉm. ೬ಂ). ಹ. ಮುಗ ಆಥವಾ ಮಗಳು; 
ಸಂತಾನ : ಸಂತತಿವೇಮ್ಕುಮೆಂದು ಸುಹಿದರ್‌ ಸಲೆ ಬೇಟೆಯುಂ . . . 
ಈಶಾಂಗನಾಕಾಂತನ ಚಿತ್ರರ್ದೇಕಲ್‌ಯೆದೊಂದದಣಂ ಸುರತೋಪಭೋಗಮಂ 
(ಉಪಾ 2); ಸಂತತಿ ಉಜ್ಜರಕ್ತಣೆಗೆ ಪ್ರಟ್ಟಿದ ಸಂತಸಮುವಿ ಮರಿಯ ಸಂತಿ 
ಪುಟ್ಟಿ ಬಿಟ್ಟು ಧರೆಯಂ ತಪದೊಳ್‌ ತಪ್‌ಸಲ್ಲುಮೆಂಬ ಟಿಂತಾಂತರಮುಂ ಮನಕ್ಕೆ ಬರೆ 
(ತಾರು, ೨-೬೪); ದುಕ್ಕಳಿಲ್ಲದರಿಡ್‌ ಸಂತತಿಯಾಗುತಿಲೆದೇಕು. (ಊಂ ೨೪-೬೪). 
೬. ಗುಂಪು; ಸಮುದಾಯ : ಬಕಲಯುತೃತ್ನಂತಿ ವರೆ ನಂದುರ್ದಂ ನುಖದಿಂ 
(೬೬-೫೬); ಇಂತು ವರ್ತಿಸುತಿರ್ಪಾದಿದು. , . ಸಂತತ ಗುರುರೂಪಣಂಗಮತಂತತಿಗೆ 
ಗುರುಲಿಂಗ ಲಂಗಳಮುತ ಪರಿಯೊಳು ಬ್ರಾಣದೇಪಾರ್ಧ ಪ್ರತಾರದಲಿ (ಒಂದ ೬೯-೧೬1. 
[ು.) 


(| 
| i 
ಸಂತತಿ (ಗು). ೧. ನೀಡಿದ; ವಿಸ್ರರಿಸಿದ. (ನಾ). ೩. ವಿಸ್ತಾರ; ಹರಹು. I 


ಎ. ಸಂಕಟಕ್ಕೆ ಗುರಿಯಾದ: ನೊಂದ. ೩. ಸುಬ್ಬ: ಕಾದ. ಇ. ಬಳಲಿದ; 
ಬೇನ್ರಾ ೫. ಒಣಗಿದ; ಬಾಡಿದ. (ನಾ). ೬. ಕಾಯಿಸಿದುದು :""ರಂಾಪಿತಾ 
ಸೂಂತಪ್ತ:... ಮಾಗಿಸಿ ಉಯಿಸಲ್ಪಟ್ಟಂಧಾದ್ದು ” (ಹ್ಗ ಟಂ), ೬. ಬಳಲಿದವನು : 
ಬೇಸತ್ತುಹೋದದನು: ಕಾಡಂಬರೀವಿರಚತಾಪದೊಳಂ ಪಂಶಪ್ಪದಾಗಿ 
ತಾರಾವೀಡತದಯಂ ತಣ್ವನಾಸೆಗೆಯ್ದಲ್ಲಿಂದದೆುಬ್ಟು (ಕಲಾ, ೪೬). 
ಆ. ದುಖಕ್ಕೀಡಾದವನು; ಸಂಕಟಕ್ಕೊಳಗಾದವನು. ಹಂ) 


ಪಂತಮಹ (ಗು). ಇ ಬಹು ಕತ್ತಲೆಯಿಂದ ಕೂಡಿದ ; ಕಗ್ಗತ್ತಲೆಯ : 


ಸಂತಮಸಗ್ಗತುಗುಬಾಂತರದಿ ತೊಲಗಿದ ಸೇಡೆಯಗ್ರಸನ್ನೋಗ್ರತರ ಸ್ಟಾಂತವ್ಯಬಾಳಕ 
ನೋಲಗದಿಂ ತೊಲಗಿದ ಬೀವಕುದೊಲಾಂತುದು ಸುಖಮಂ (ಅರ್ಟ್‌ವು ೧೧-೬7), 
(ನಾ). ೨. ಕಗ್ಗತ್ತಲೆ; ಗಾಢಾಂಛಕಾರ : “" ಆದತಮಸಂ, ಅಂಧತಮಸಂ, 
ಸಂತಮಷಂ - ಈ ೩ ಕಡುಗಬ್ಬಲೆ"" (ಪರಾಟ ೧೫-೧೯೦); ರಣಮುದಿಗಂತದುಸ 
ಶಾಂತೇಕ್ಷಣರು ದಿಗುಭ್ರಮೆಯಲಿ ಸ್ಫೋಯಕ್ತಣದರನು ರಟುದರು ಗೌಳವವಾಯ್ತು 
ಉತ್ರಿಯಲಿ (ಇಣ್ಮಾರ್ರೋ ೧-೬೦). ೩. ಅತಿಯಾದ ಮೋಡ್‌, - ಭ್ರಮೆ. ಓಂ.) 


ಸಂತಮಿಡು, ಸಂತವಿಡು, ಸಂತಿಡು (ಕ್ರಿ). ೧. ಸಾಂತ್ವನಗೊಳಿಸು; 


ಸಮಾಧಾನಹಡಿಸು : ಮೇಭಿರಥಢಕುಮೂರನರೆಂತಾನುಂ ಸಂತಮಿಟ್ಟರಿಸ 
(ಅವ್ರ ೪ ೬೮): ನೀಂ ನಿಚ್ಚಟದ ರಾದುಭಕ್ತವರ್ಶವು . . . ಬೇಡಿದಿಷ್ಟಾರ್ಥಂ 
ಗಳೌತ್ತುಂ ಮೋವಾನಮೊಲ್‌ ಸಂದಯಮಣಮಯಿದ್ದೆಂದು ಸಂತಮಿಟ್ಟು ತಾಪಂತ 
ಹ್ಯಿತರಾದಂ ಗಡ (ಉಾಯುತ್ತ, ೧೨-೮೫), ೨. ಎಗ್ರಹಿಸು ; ವಶದಲ್ಲಿಡು : ೫ 
ಸುತೆಯ ಮಧುರದೃಪ್ಟಿಗಳುರವಣೆಯುಂ ಜಾಗೆ ತನ್ನರ್ನಾಗಳ್‌ ಎದ್ರಂ ಕರಗಿ ವಿಲಲಾಜ 
ರೆಳ್ಗಾತುಕಷಳಕವಮನೂತುಮಿಂತು ಸಂತಮಿಸೆಖಳಾಾ ವಿಶಿಡುತ್ತುಂ (ಗ ೯-೯೬). 
ಸಂತದಿದು: ೧. ಆ ಬ್ರಹ್ಮರಾಕ್ವಹಪಸೆಂತಾದೂಡಂ ಪುತದಿಟ್ಟು (ಡಾ, ೪.೧೯೪ ಆ) ; 
ತಮೌಬಳುಗಳದುನ ಶಿವ ಸಂತವಿಟ್ಟನು ಸುರಳದಂಬಕೆವ (ಅಕ ಒನೂಪತ). ೨. ನಿನ್ನೊಳಗೆ 
ಕರದ ಸಂತವಡಲಪ್‌ಯದವನಾವ ದೇಶಮಂ ಸಂತವಿಡುದೆ (ಈಚ್‌ ೯-೯ 


ಸಂತಮಿರ್‌ 


೩. ಸುಖವಾಗಿದುವಂತೆ ಮಾಡು ; ಹಾಯಾಗಿನಿಸು : ಆ ಉರವನ ಕೈಯಲಿ 
ಕೆಲಪು ನುವಿಯ ಕೊಡಿಸಿ ವಮ್ಮದು ಸಂತವಿಡಿ (ಬನ್ಮಾಕಾ ೬.೪), ೪. (ಆಲರಿ) 
ಒಳಗೊಳ್ಳು; ಅಡಗಿಸಿಡು: ಆರಸ 6ಕ್ಕೆ ನಿಮ್ಮ ಛೀಮರ ಪರಿಯನಾ ಪರಿ ಬಂಡಿ 
ತುಂದುದ ಖರಳಿದೆಲ್ಲದ ಸಂತವಬ್ಟರು ತನ್ನ ಟರರದಲಿ (ಅಣ್ಮಾಅ ಎ ೬೪.೫೬ ಸರಿಪಡಿಸು; 
ತಿದ್ದು : ಬ್ಹು ನಾಡಂ ಸಂತವಿದುದವಂತೆ . .. ನಯಮುಂ ಬುದ್ಧಿಯುಮಾರೈ4ಯುಂ 
ಬೆರಸು ನಡೆದಾತಂ (೧ರ್ದಾಡ್ಯ ೫-೧೬೧). ಇಹಿದೇನೈೆ ಬ್ರಹ್ಮ ನೀಂ ಮೇಕೆದವ್ಪಿದೊಡೆ 
ಸಂತವಿಡುವವರಾರ್‌ (ಚಟವು ಗಾ-೪); ವಿಚ್‌ಗುರುಲ್ಲಿಳ ನೇದಿಖುತ ನಾಲಿಯ ಸೊಗ 
ಮೇಲುದ ಸಂತವಿಡುತ , , . ಹೆಂಗಳಿರುಯರೆಸಿದರರ್ತೀಯಲ್ಲಿ (ಉಹು. 2೯-೪೬). 
೬. ಆದರಿನು ; ಉಪಚರಿಷು: ಗುಣವಿಳಯನಂ ಸತ್ಕರಿಸಿ ಬೀಳ್ಕೊಟ್ಟುಳಿದ 
ಬಂಧುಗಳವಂತೆ ಸಂತವಿಟ್ಟು «ಅದ್ಕರು ೧-3. ಮುನೆಗೆಯ್ತಂದೂಢಿಗಳಂ 
ಘನಶುತಲಪ್ರನ್ನೆ ದುಧುಧಧಾಷೆಗಳಂದೊಯ್ಕದೆ ಸಂತದಿಟ್ಟು (ವಿಷ್ಣುಪು ೬-೨:6೩). 
ಸಂತಿಡು : ೧. ಸಂಪಿಗೇ ಹುದಾ ಮುಡಿಯೋ ಕಂದವನ್ಮಿನಾ ಸಂತಿಟ್ಟೂ ಕಳುಡೇರೂ 
(ಮಾಷ ೧೧೨), ದೆಮ್ಮೆವ್ವ ಸಂತಿಟ್ಟು ನೆನ್ನೆ ಕಳುಮ್ಮಾಳೆ (ಕಾಲರ. ೩೯ [ಸಂತ ಇದು) 
ನಂಡಮಿರ್‌, ಸಂತಮಿರು, ಸಂತವಿರು (ಕ್ರಿ). ೧. ಸುಖವಾಗಿರು; ಪಾಯಾಗಿರು: 


«ಈರಾ, ೧.೧೦); ಸಂತಮಿರ್ದ ಶಿತುಗಾಯ್ತು ರೋಗಂ (ದೃಷಪಿ ೯-೧೨೨). 
೨. ಶಾಂತದಾಗಿರು; ಸಮಾಧಾನದಿಂದ ಕೂಡಿರು : ಸಂತಮಿರ್ಪದೆ 
ವದಗ್ರಹಮಾಘಾದಂತಿಗಳ್‌ ಪದುಳದೇ (ಉ್ಕಾಂ ಗಾಣ); ಲಾರ್‌ ಸಿಂಹಳ ಸಂತಮಿರ್‌ 


ಮಗಧ ಮೆಯ್ಮುಳ್ಳಾಂದ್ರ (ಲಾಖಲ ೩-೯೪): ಆಂತಕ ಸಂತಮಿರ್‌ ಗಳನಮಿರ್‌ ಲೋಕೇಶ | 801 


«೫೬೫. ೧-೬). ೩. ಸುಮ್ಮನೆ ಇರು; ಚಲನೆಯಿಲ್ಲದಿರು : ಸಂತ 
ಮಿರ್ದೊಂದೆಡೆಯೊಳ್‌ ಮೇಂಗಾಬ್ಲಳಂ ಮುಟ್ಟದೊಡೆ ವಯಣಮುಂಟೆಂಗೆ (ಲೋಕ, 
೧೩೧), ಇಂತಪ್ಪ ಸತಗ ದಟಮುಎಂತಪ್ಪತಿದರ್ತಿಮಾಣೆಯುಂ ಕೋಡಗಮುಂ 
ಸಂತಮಿರ!೯೫೬. ಆಗಿಲಾರ್ಯುಮೇ (ಅರ್ಥಶೇ. ೬.೩೪), ಸಂತಮಿರೆಂದು ಪೂಣ್ಜು 
ಕಾಮಂ ಪ್ರಕಾಮಂ ತನ್ನ ಪುಸಿವಡೆದೆರನು ತಮೋದಪದತ್ತಣ್ಣೈತರುತುಮಿರ್ದಂ 
(ಉತ, ೫-೧) ಸ೦ತಯಿರು : ೪. ನಿಶ್ಚಿಂತೆಯಾಗಿರು; ಸ್ವಸ್ಮವಾಗಿರು : 
ಮಬೆದುವೆಯಳುಸಿಸನೆ ಸುತಮಿಲಿತಕ್ಕ ಜನಪದಂ ಧಗೆಯ ಹುದ್ಬಾವಂತ ಹೊರಟು 
ತಾತೀಕಿದಲಿದು ಬಂತು . . . ಗೊಲ್ಲೊಥಾಗಿದಿಗೆ (ಗೊಲ್ಲೂಳಾ, ೧೯-೨೬೪). ಸಂತವಿರು ; 
೧. ಸಂತವಿದ್ದ ಮನೆಗೆ ಕೊಂತದ ತಂದಂತೆ ಇದರೆಂತು ಸಂತಯ್ಯುದೆನು (ಟಂ: ೧0). 
ಪಿ. ದುಃು/ಗದಿರು ಸಂತವಿರು ನಾವೀ ಬರುತ ಕಂಡೆನು ನಿನ್ನ ದುಗರದು 
tom ೪-೩-೫೫2. (ಸಂತ 4 ಇರ್‌.) 

ಕಂತಮಿರು "ಸಂತಮಿರ್‌' ನೋ. 

ಶಂತಯಣ 'ಸಂದವಣಿ' ನೋ. 

ನಂತಯಿಕೆ, ಸಂತೈಕೆ (ನಾ). ಸಮಾಧಾನ; ಸಾಂತ್ರನ : ಬೃಹದಶೃಮರ್ತ 
ಏಳದ ಕಥೆಯನ್ನು ಹಣಿ ಯುಧಿಷ್ಠಿರಾಗೆ ಸಂತಯಿಕೆಯ ಮಾತುಗಳನ್ನು ಆಡಿದರು 
(ಹ್ಯಾಂಡಿ ೧), ಸಂತೈಕೆ : ನದಗೆ ಹದಸಿ4 ಇಲ್ಲ. ಅದಕ, ನಿನ್ನ ಸಂತ್ಮೆಕೆ 
ಬೇಡ a ro). p+ - ಇಳ) 

ನಂತಯಿಸು, ಸಂತಯ್ತು ಸಂತವಿಸು, ಸಂತೈೆಸು (ಕ್ರಿ). ೧ ಸಮಾಧಾನ 
ಪಡಿಸು; ಸಾಂತ್ರನಗೊಳಿಸು ; ಶ್ವಿತಿವತಿಯಂ ಬರಿಸಿ ಜಗಯ್ಗುತನು ಸುತಯಿಸಿ 


ಲಳ್ಮ್ಮಣನುಂ ರಾಮಮಂ ಸಂತಯ್ದ ಗಾ. ಯುಸಿಓದಿಂಬಟ್‌ೆಯಂ (ಜಾಮಾ ೧೫-೬ ಪ), 
ಹೆದಐಲೇತಕೆ ನೀದೆಮತ್ತಾ ಸುದಶಿ ಚಂಗಳೆ ಗಂಡಸಂ ಸಂತಲ್ಯು!ಕಾಗ. ತೈಬಿ 
(ಒಹಹ್ರ. ೨೪-೧೦): ವಿಗಡದುನಿದರನಾಗಳಾ ದುಹೀಪಾಲವಂ ಸಂತಯ್ದು 
ಹಾ ತೈಸುಟಂತೆಂದನು (ವ್ಯಟಭಾ. ೫.೫). ಸಂತದಿಹು : ೧ ಬೀಮೇನುಂ 
ಚಿಂತಿಸಲ್ವೇಡ ವ್ಥಿಂತರಾಗಿಲಿಮೆಂದರನದಂ ಸಂತದಿ(ಕಾಣ. ಮಹಿ ಪೋದನ್‌ 
(ಆತ್ಮಾ ಇಟ ೨೧) ; ಕನಯಶೋಳೆವಿಲಾಪಿಯನುಗ್ರಸೀನನೂ ನಗಧರನೊಲ್ಲಾ ಸಂತದಿಸೆ 
(ಆವಿ ೬ ೧೦): ವಿಮುಂ ಟಂಶಿಸದಿದೆಂದಂಬಿಕಾಪತಿ ಸಂತವಿಸುತಿರಲು (ಒಡಪು ೧1-೧೨). 
೩. ಸಂತೋಷಪಡಿಸು; ತೃಪ್ತಿಗೊಳಿಸು : ಛರಿತ್ರೀಪಾಲ ಮಾಡುವ ರಾಜಸೂಯಕಿ 
ಲೀಳೆಯಲಿ ಬುಧಜನುದ ವಾನ್‌ ಸಂತವಿಗ ತೆಂಬೆಂತು (ಇಡುತ ಓರ ೬-೧); ರಾಮ 
ಉರ್ಯಕೆ ಪೋ ಕಪಿದರನ ಸಂತವಿಸೆ ಕಾಮುಖಮುದೆರರುಲಟು (ಹೇಳಾ ೫-೧-೬೩). 
೪. ಸಮಾಧಾನ ಹೊಂದು; ಶಾಂತವಾಗು : ಸಂತವಿಸು ರಾಜೇಂದ್ರ ಚಿತ್ರದ 
ಚಿಂತೆಯಿದು ಶಾಸ್ಕೆಳಲೇ ನಿನಗೂತಳಿದ ಭಯವಿಲ್ಲ (ಹಾಲಾ ೧೧೮೧೧೫ ೫ ಚೇತರಿಸಿ 
ಕೊಳ್ಳು; ಎಚ್ಚೆತ್ತುಕೊಳ್ಳು: 6ಎಣುದೀ ಟಿತುಆಂಗಬಲ ಸಂತವಿಸಿ ಲಗ್ಗೆಯ ಮಾದಿ 
ಜಾವಶುವಹದಲಿಕಚೆದುದು ಶರಾಳಿಯ ಸುಭಿಟಮೇಧಟಿಯ (ಇಬ್ಮಾ& ೫.6). ಸಂತೈಸು: 
೧. ಕುಂತಿ ಶೋಕಾಕ್ರಾಂತೆಯುಗಿರೆ ತರ್ಮೇದನದ ತಮೋವ್ಯದ್ಧರಾ ಉಂತೆಯಂಂತೆಂದು 
ಸಂತೈೆಓದರ್‌ (ಅಂಬಾ. ೨:೨೩ ಆ), ಉದ್ಮುಳಿಸದಿರು ಕಂದಯಂದೆಂತಕ್ಕೆ ಸಂತ್ಯಒ 
"ಈಡ ೧೨-೩೨); ಅರಸ ಹದುಳಿಸು ಬನ್ನ ಸೊಸೆಯರ ಕರೆದು ಸಂತೈಸು (ಲಲ್ಲಾ ೧೯). 
ಈ. ದುನದ ದಮುಣದೆಯ ಚೊಮ್ಮಿನಲಿ ಕಟಿ ತಯದ ಸಂತೈಸುವ ರಣತ್ರಮಮುತಹೊಳಿ 
ನೂಕಿದನು ತುಡಿಗದ ಕರಣೆದಂಶಜರ ದೊಹೆಯೆ ದೋಹರತೆ (ತೋರಾ ೬ -ಒಂ-ಒ 
೬. ಆದಿಸು; ಉಪಚಾರಮಾಡು : ಶತಮಮ್ಮ . . . 9ರ್ಣ೯ನ ಮಂದಿರಕೆ 
ಬದಲಾತುದಿರದ್ದದರ ಸಂತೈಸಿ (ಐಕ್ಕಾ* ಓ೦ಇ ತಾ-೧), ೬ ನಿವಾರಿಸು ; ಕಳೆ: 
ನೀಗು : ಅದುಪಾಲನ ಬಳಲಿಕೆಯ ಸಂತ್ಯೆಸು ನಡೆ ನೀರು (ಅನ್ನಾ ೧೯-೪೦). 
೮. ಸಲಹು ; ಕಾಪಾಡು : ಉಯಕೆಬಕದ ಬೆದಲೌಸಿದ ನಾರಾಯಗಾಸ್ಯದ 
ದಾಧೆಯನು ಕೆದುಲಾಯತಾಂಬಳ ಓಲಿಸಿ ಸಂತ್ಯೆಓದನು ದಾಂಡದರ (ಬನ್ಮಾದ್ರೋ ೧೪೫ 
ಒಂತರ), ಶ್ರೀತವಿರಲರ ಬೀರೆ ಸಂತೈಪುದು ಕ್ಲೇಡಗಾತನ ಎನ್ನ ದಾಸರದರದುತು 
(ure. ೨). 

ಬಂತಯ್ಯುಕೊಳ್‌, ಸಂಶಯ್ದುಕೊಳ್ಳು, ಜಂತ ದಿಸಕೊಳ್‌, ಸಂಶವಿಸಿಕೊಳ್ಳು, ಮಂತೈಸಿಕೊಳ್‌, 
ನಂತೈಸಕೊಳು ಇ. ಶಾಲಿತವಾಗು; ಸಮಾಧಾನ ತಂದುಕೊಳ್ಳು : (9), ನೋಟಕರು 
೬೬೬ ಕೆರೆಗೆ ಸಂತವಿಸಿಕೊಂಡು ಸುತೃಶ್ಯಷ್ಟಿಗೆ ಬಂದರು (ತ ೧೫). ಟಂತೆಯಿಂ ಕೊರಗಿ 
ದುಃಖಸಲು, ಸೇರುವರು; ಸಂತ್ಯೆಸಿಕೊಳಲು ಎನ್ನಲ್ಲಿ ದುಲಗುದೆದು (ಬೂ ೧-೩). 
ಪ. ಬೇತರಿಸಿಕೊಳ್ಳು; ಎಚ್ಚರಗೊಳ್ಳು : ಭಟ ಮರಳೆ ಸಂತಯ್ದು (ಕಾಕಾ. 
ತೈಸ)4ಎಂಡಬದುಟಿಹಿ ಗದೆಯಲಿ ಹೊಯ್ದು (ಬಂಗ. ೩೩೪) ಸದಶಳಿಸ 
ದೂರ್ತಿರುವಿನಲಿ ಸಂತವಿಸಿಕೊಂಡಾರ್ಬಪಯು ದ್ರೋಣನ ನದಾಶಿತದಾಣಿಫದಲಿ 
ಹಂಛಿದನು ನಿಮಿಷದಲಿ (ಇಖ್ಕಾರ್ರೋ. ೯-ಇ). ೩. ಅಂರೆಯಲ್ಲಿಡು; ಹತೋಟಿಗೆ 
ತಡು : ಲೋಕದ ಡೊಂಕ ನೀನೇಕೆ ತಿದ್ದುವಿರಿ ... ನಿಮ್ಮ ವಿಮ್ಮ ದುವದ ಸಂತಯ್ದುಕೊಳ್ಳಿ 
ಒಂದ ಬಾ), ಆರುಣೋದಯಯುಗ್‌ೆ ಬದ್ರ ತಿಳಿದೆದ್ದು ಸಾಯ್ಗೊಂಡ ವುಳಕಂಗಳು 


ಹಂತ್ಯೆಸಿ4ೆಎಂಡಾಸೂದಾತ್ರುಗಳಂ ಮುಲದುಗೂಂಳಿಿ ಸಂತನೆಮಂಿ ಖೈತಿಟ್ಟು 
Cum. v9. (os + - ರು) 


ಕೊ ಕಬ) «ಕುಲ, ೨-೪); ಮಯ್ಯಾವಮಂ ಮುಡವಂದಾಭೀತಾತ್ಮಾರ್ಯರ್ಶಳಂ | ಆ| ಸಂತಯ್ದುಹ (ನಾ). ಸಮಾಧಾನ ಪಡಿಸುವಿಕೆ ; ಸಾಂತ್ರನಗೊಳಿಸುವಿಕೆ ; 


ಸಂತೆಯಿಹದದದುಶಾಬಾರಸಾರವ್ರಣಾದಂ (ಇವತು. ೬-೫೬), ಪರಿಣಾರದು 


ಭನಶೋಟಸಮುಗೆ ಅದರಮಂಳಲರು ಸಂಸಯಿಸುತ್ತ ಯಮರಾಜನ ದುಗ ಹೂಬಲಿಸುತ್ತ | 


4ಇತ್ಯಾರ್ರ, ಟಾ. ಆರ. ೫೫ ಆಚ), ೨. ತೆಡೆದುಕೊಳ್ಳು; ನಿಗ್ರಹಿಸಿ: ಅಂಕೆಯಲ್ಲಿಡು: 
ಧಾರಾಗ್ಯಹಂಗಳೊಳಿಂ ಇಲದುಂಬ.ಹಂಗಳೊಳಮೆಂತುದು ಸಂತಾಪದುಂ ಪಂತಯಿಸ 


ಸಂತರ (ವಾ). (7) 


“ವ್ರಣೇಶಿ, ಅದುದಯ್ಮು ಪ್ರೇಷಿಲಾತು, ಸಾಂತ್ರನಂ - ಈ ೪ ಸಂತಯ್ದು (ಅ ತೈಸು ತ” 
(ಅರಾಮ. ೧೬-೬೪. |ನಂತಯ್ದು (ಎ ಸಂತಯಿಸು) 4 “ಹೈ (ಆ -ದೃ)) 

: ಕಂಡುಷಿಪ ಕತ್ತಲೆಯ ಅಂತರಿಗಿ ಪಂತರದಿ ಗೋಡೆ 
ಶಾಲಫಿಗಳೋಲಂಬಳವ (ತತವ ೪:೩) 17) 


ಜದ (ಇರರ ೩೬೬). ಸರತಯ್ದು : ೧, ಲಕ್ಷ್ಮೀಧರು ಶವಗಗಿ ಪೊಡೆದಟ್ಟೊಡಾತರಂ | ಆ| ಸಂತರಣ (ನಾ). ೧. (ನದಿಯನ್ನು) ದಾಟುವುದು. ೨. ಪಾರುಮಾಡುವುದು : 


ಪೆರಸಿ ಮನ್ಮಿಮಿತ್ತಂ ಕರಂ ಸೇದೆದಟ್ಟದೆಂದು ದುನ್ಮುಮಿಕ್ಕು ಶೋತಿಖುತ್ತಿರ್ವುದುೂ 


ನಿಂ ಚಿರಣ ದಾಸ್ಕಸಂತರಗಾ ದೃಷ್ಟಿಮಿಸ್ತ್ರರಗಾ (ಊರ್ಜಾ ೨೦-೯1 (ನೆಮ) 


ಪಸಂತರಿಸು 


ಸಂತರಿಸು (ಕ್ರಿ). ೧. ವಾರುಮಾಡು; ಪಾರುಗಾಣಿಸು : ಕುತುಬರಕ ಆಬ್ಲಲ” ದ | 
ವಿಜಯವಿತಲಾ ಸಂತರಿಸುವದು ಇಹಪರದಲ್ಲಿ ದೊಲಿದು (ಹೀರ್‌ರು. 35೧-5). 
೨. ನಿರ್ವಹಿಸು; ನಿಭಾಯಿಸು : ಉರದರರಸರು ದಂತದ ನಂತಸಲಾವದು 
ಬಹಳಯಾದದನ್ಕೆದ್ದ ಸಾಗರವ ಧರೆಯ ಸಂಪದಎಲ್ಲದಡದಿಯ ತಿಟುಳಲಾಮಿಟರನು 
ಸಲೆ ಸಂತಿಸಲಾಖೆದೆ (ಐಂಾಳಾ ೧:೩೪), ೩. ಕೂಡಿಸು; ಕಲೆಹಾಕು : ಬಲದನು |» 
ಸಂತನಿಸಕೊಂಬ ನಿಮಿತ್ತದಾಗಿ ಅಲ್ಲಿ ಕಲವು ದಿಷವಿದ್ದು (ಅಪನಾ ೧೦). 

ಓಂತರಣ 4 - ಇಬ) 

ಶಂತರ್ಜನ (ನಾ). ಭಮಪದಡಿಖುವಿಕೆ; ಹೆದರಿಸುವಿಕೆ. ೨. ಒಯ್ಮುವಿಕೆ; 

ಜರೆಯುವಿಕೆ. (೬೬1 


೮೨೦೫ 


ಸಂತಸಂಗಿಯ 


ಕಿಂಚಿತ್ತು. ಕೊಡಿಸಿ ಸಂತರ್ಷಣೆಯಂ ಮುಡಿಸಿ ಆಮೇಲೆ ಚಿಕಿತ್ಸೆಯಂ ಮೂಡಿಸುವುದು 
a a). (ಪಂ. ಸಂತರ್ಪಣ। 

ಸಂತತ (ಗು). ತೃಪ್ಪಿಗೊಳಿಸಿದ; ತಣಿಸಿದ : ವರಲಾಂದೋಳಿಳಾರೋದ 
ಸಂತರ್ಷಿತ ಚೆಂಚೆಚ್ಚಂಚರೀಕಂ «ಊಡೂಪೂ ೧೯೬): ಸಂತರ್ಪಿತಾತಿದಿ ನಿತ್ಯದೇವತಾ 
ದ್ವಿಜಸ್ಮಾದಮಂ . . , ಧರಾಮರಾಗ್ರಗಣ್ಮದುದುಾಗಿ (ಎಂ 9%). (ನಂ) 

ಸಂತರ್ಷಿಸು (ಕ್ರಿ). ತೃಪ್ತಿಪಡಿಸು; ತಣಿಸು : ಬಹುವಿಧದನ್ನಲಾನಂಗಳಲ್ಲಿ 
ಸಂತರ್ವಹಿದಳಾ ಯದುಕುಲಕುಶೇತಯಧಾಮಗಳು ಧಾಗದತಮುತ್ಮುದರು 
cen ೧೦-೬೪-೧೧). |ಸಂತರ್ವೆಣ + - ಇಬ್ರು) 


ಸಂತರ್ಜಿತ (ಗು). ಭಯವನ್ನುಂಟುಮಾಡುವ; ದಿಗಿಲುಗೊಳಿಸುವ : ಆ | ಜ| ಸಂತವದಿನು (ಕ್ರಿ). ಸಮಾಧಾನಗೊಳಿಸು; ಸಾಂತ್ರನಗೊಳಿಸು : ಎನ್ನ ವಚನ 


ಮಿಸಿರ್ದುದು (ಊತ ಅ ೧೧೪ ದ) (ಸಂ) 

ಸಂತರ್ಜಿನು (ಕ್ರಿ). ೧. ಛಯಪಡಿಸು; ಪೆದರುವಂತ ಮಾಡು : ಸಾಳುವಿಂದ್ರ | 
ಗೃಪಚಂದ್ರಂ . . . ದುಪ್ಪರಂ ಸಂತರ ಶಿಷ್ಚರಂ ಪರವಾಲಿಸಿ ಪಾಮ್ರಾಜ್ಮ ಸುವೆತ್ರೀಳು ' 
ಭೂತಳದುಬಾಳುತ್ತಿರ್ದೇಂ (9% ಓ ಟಾ. (ಟೂ). ೨. ಜರೆ; ದೂಷಿಸು : | * 
ಶಾಲತೋವಲಾಲನೆಗಳಿಂ ಸಂಪರ್ಜಿಸಲೊಡದುಂತಾನುದುವಹಿತಾಂತರಂಗನುದಾಗಿ 
ಉದಾಯಿಂತೆಂದಂ (ತೂ ೩-6೬ ೮. (ಸಂತರ್ಜದ 4 - “ರಬಿ 

ಸಂತಧಾರ್ಜರೆ, ಸಂತಧಾರ (ನಾ). ನಿರಂತರವಾಗಿ ನಡೆಯುವ ಆಭಿಪೇಕ 
(2) : ಶ್ರೀವೀಠ ಕ್ರಿಷ್ನಮಹಾರಾಯರೂ ಶ್ರೀ ಕಾಳಪ್ತೀತ್ಸರದೇದರಿಗೆ ಸಮರ್ಷ್ಟಿಸ್ತ 
ಮುತ್ತು ೬೧. . . ಮಧ್ಮಮಾಣ4ಏಕ್ಕಿದ ಸಂತರ್ಧಾರೆಯ ಟಿಂದದ ಬಟ್ಟಲು 
en os. v೪.11»). ಸಂತಧಾರೆ : ಮಲ್ಲಿಕಾರ್ಜುವದೇವರ ನೇದೆ ಮುಡುವ 
ವಿವರ ತೂಂಬೆಹು ಸಂತಧಾದೆ ದುಸರೊಗರದ ಅವಸರ ಕರಿಕಮೆಡೆ. . . ಸೇವೆಗೆ 
ಎ ಹೆಎಲದದಖದಮು ದಾಲೆನೆಟದು ಓಂಟ್ಟಿಲಾ (4. 11 ಇಡೂದಿ 2:4: 199). 
(೫ ಈ ಶಬ್ದಗಳು 'ಸಂತತಧಾಲೆ" ಎಂಟ ಶಬ್ಧದ ಅವಲಿಖತಗಿಲಬಹುದು] 

ಸಂತರ್ಪಣ (ಗು). ೧. ತೃಪ್ತಿಪಡಿಸುವ; ತಣಿಸುವ. ೨. ಚೇತೋಹರವಾದ; 
ಹರ್ಷಕರಐಾದ : ನಿಜುಿಟಯ ನೈನ್ಮದೊಳನೇಳೆದುುಬಬದ್ದ ತೇಖರಪಸ್ರಭಂಿಸ್ರಸ್ತ 
ಕುಸುದುತೇಶರರಬದುದುವದರತವಿತರಣಎರತರಾಣತಕುಮಾರಮುಖ್ಬವಿಕೀರ್ಯಮಾಣ 
ಸಂತರ್ಪಗು ಚೊರ್ಣ-ಸಂಕೀಣ್ಣ (೫೫೬ ದರ್ಪ 6ರ್ಮುರರಬಮುಂ (ಅದಿಪು ೧೧-ಟಾದ). 
(ನಾ). ಒ ತೃಪ್ತಿಗೊಳಿಸುವಿಕೆ ; ತಣಿಸುವಿಕೆ : ದುಸ್ಟೃವ್ನದರ್ಶವಭರುಣಾರ್ಥ 
ಶಾಂತಿಕ್ರ್ರಿಯೆಗಳಂ ವೆಗಟ್ನು (ಅಬಪು ೧೪ ೮): ರೇದಾರ್ಟವೆ ಮಹಿಲಬರರ್ಲ್ಥೇರು 
ಸಂತರ್ಪಣ ದುಹಾತಿಥಿ ಮೆದೆ . . . ಮುಡಲುದೇಹುದಮುನರು (ಇನ್ಮುಇ೩ ೬-೬4). 
೪. ಒಂದು ಬಗೆಯ ಸಿಹಿ ತಿನಿಸು, ೫. ಬಹುಜನಕ್ಕೆ ನೀಡುವ ಸಂತ್ಯಪ್ತಿಕರ 
ವಾದ ಭೋಜನ; ಸಮಾರಾಧನೆ : . ೬ ತಗ್ಗಿಸುವಿಕೆ; ಉಪಶಮನ: 
ಉಂಸ್ಕದಾತ್ರೆಯ ಗುಣ -ಇದುಗಳನ್ನು ಉಪಯೊಗ್‌ಸಿದಲ್ಲಿ ಮಹಾಜಯಪ್ರದವಾಗಿ ರಕ್ತ 
ಪರಿತರಿಸುವುದು (ಬಯ್ಯ ಇ (ಸಂ) 

ಸಂತರ್ಪಣಳರ (ನಾ). ಆನಂದವನ್ನು ನೀಡುವಂಥದು; ಸಂತೋಷಕರ 
ವಾದುದು : ಕಂದರ್ರಯುೂಲಯದುನೆ ಸಂತರ್ವಣಳರಮಖಿಲಧೋಗಥೂಮಿ 
ವಿಧಾಗಂ (ಇಲಲ ೫-೨೪). [ಸಂ.| 

ಸಂತರ್ಪಣೆ (ನಾ). ೧. ಬಹುಜನಕ್ಕೆ ನೀಡುವ, ಸಂತೃಪ್ತಿಕರವಾದ ಧೋಜನ, - 
ಅನ್ನದಾನ: ಪುಂ್ಮಮುರಿಸಿದ ಕರ್ಚು ೧ ವರಹ ಸಂತ್ರರ್ಬಣೆ ಮಾಡಿಸಿಯಿರುವದು 
8೦ ದರಹ (ಮಣಿ ೧೯೫. ೧೩-೧೧. 1೫೫), ಕಾರ್ತಿಕಮುಸದಲ್ಲಾ ದೇಬಾಲಯದಲ್ಲಿ 
ಹೀಗೆಯೇ ಪೂಡೆಪುದಸ್ಕಾರಗಳಿಗೂ ಅನ್ನದಾನ ಸಂತರ್ಪಣೆಗಳಿಗೂ ಏರ್ಪಾಡು 
ಮುಡಿಸಿದ್ದಾದೆ (ಫಲಾ ಎ). ಪಿ. ಹ ಸ೦ತರ್ಪಣ ೩೬: ಎದೆಗೆ ಮೇಲೆ ಹುಟ್ಟದ | ಆ| 
ಅಕ್ರಬತ್ತಕ್ಕೆ ಮೊದಲು ಸಂತರ್ಬಣೆ ದುಡುವುದು (ಅನ್ಯ ಗಾ): ಈ ವಿಮೂಚಿಯಲ್ಲಿ 


ಪುಸಿಯದೆರುತ ಶಳುನಿಗ ನಂತವಡಿಸಿದ ದಖುವಾಲನನು (ಶಿಕಾ ೪೬೦). ಇದಂ 
ಕೈಮಿಯಿಸಿಮುಹುತ್ತದರ ಸಂತದದಿಸಿ (ಸಣ್ಮಾಳಿ, ೨-೬೩). 1ಸಂತ 4- ಪಡಿಸು! 
ಸಂತದಣ (ನಾ). ಒಂದು ಬಗೆಯ ತೆರಿಗೆ : ನೆಳಅ ಕುಲದ ಮನೆಯ 
ಸಂ1ಶ)ದಣ ಅಮದಾಯ ಕಾಟೆ ಹೊಲದೆಲೆ ಕುಚ್‌ದೆಚ್‌ ಸಮಸ್ಯಕೊಳ್ಳಿ ಇನ್ನು ಹುಟ್ಟುವ 
ಸಂತದಗ ಇಂತಿನಿತು ಸಮಸ್ತಾಯದೆಲ್ಲದು ಹುಗದಂತಾಗಿ ತೊಲಗೆಟೆಮುಡಿ . , . 
ಕೊಟ್ಟಿ ಶಿಳಾಪಾಸದ (ದ. ೧೧-೪೫೩, 12-12 ಜಯ ಅತ). 
(ಸಂತ, 4 ಪಣ್ಯ) 
ಸಂತವಣೆ (ನಾ). ೧. ಸಮಾಧಾನ ; ಸಂತೈಕೆ : "'ಪ್ರಣೆವಾತಮದಿನಯಂ 
ಪ್ರಣತಿಯಂದೆದೆ ಸಂತಮಗೆಯಕ್ಕುಂ'' (ರಾರಾ. ೧೪-೬೩) ಸಂತಮಗೆಗೆಂದು (ರಾ. 


| ಸಂಟ ಸಯಾಮುಣಿಗೆಂದು! ಮಾಡಿದ ದುಂತ್ರತಂತ್ರಾದಿಗಳ್‌ ದೃುತ್ಮುವಂ 


ಉಯಲಾರ್ಕುಮೆ (ಅಂ. (೧-೩ ೦). ೨. ತೃಪ್ತಿ; ತಣಿವು : ಸರಸದ ಸಂತವಣೆಯ 
ಮದೆ ಸುಗ್ಗಿಯ ವೊರೆದಾಗಿರ (ಬಳ್ಕ ೪, ೧೯೫೨). ಹಂತಯಿಖಿ + - ಅಣ್ಣೆ! 

ಸಂತವಣ್ಕೆ 'ಸಂದವಣಿ' ನೋ. 

ಸಂತವಿಕ್ಕು (ಕ್ರಿ). ಸಂತ್ಯೆಸು; ಸಮಾಧಾನಮಾಡು: ಆ ಪ್ರಕಾರದಲ್ಲಿ ವಾಸುದೇವನು. 
ತೇರಿನ ಕುದುರೆಗಳನ್ನು ಸಂತಎಕ್ಕುವ ಸದುಯ (4. 0). (ಸಂತ * ಇಕ್ಕು) 

ಸಂತದಿಯು "ಸಂತಮಿಡು' ನೋ. 

ಸಂತದಿರು 'ಸಂತಮಿರ್‌' ನೋ. 

ಸಂತವಸು "ಸಂತಯಿಸು' ನೋ. 

ಸಂತಸ, ಸಂತೊಸ, ಸಂಯೋಗ (ನಾ). ೧. ಹಿಗ್ಗು; ನಲಿವು : "ಮಿರ, ಸಯನ, 
ಅಲಂಪು - ಈ ೩ ಹರ್ಷಂ"' (ಅಜ ೫-3೫೪); ಉಮುಲದಲಕರತಲದಿಂ ವಿದಿದತ್ತಿಕೊಂಡ 
ಸಂತುಬದೂಡಮೆಯವಾಂ ಬೆಗಟಲಪ್‌ಯಮವಂದ್ರಾಂಗನೆಯು (ಇದಿಐು ೬-೪) ಇಂತಿದೆ. 
ಬೆಲೆಯೆವಬದು ಪದಾಂತರದಿಂದತದು ಶನ್ನ ಬಿಸರರದ 40 ಸಂತಸದಿಪಿಟ್ಟದನೆ 
(ಜ್ರ ೧೩೯), ವೀದಿಲ್ಲಿಂದಂ ಹದುಳ ಹೋದಡೆ ಖಾವಿರದುದುವೆಯ ಮುಡಿದ 
ಸಂತಸಂ (ಕಾಲರ. ೬-46). ೨. ತೃಪ್ತಿ; ತಣಿವು : ತನ್ನೊಳ್‌ ಪುಟ್ಟದ ಸಂತಸದಿಂದಮುದ 
ಖುಖದುದು ಸುಖಂ (ಇದವು ೬-೫); ಭೊಡದುಟ್ಟು ಬಣಕೆಲೀಕಿದು ಸುತಲಮನಡೆಗೊೊಂಡು 
(ಆಣ ೬-ಉ) ಸಂತೊಸ : ೧. ವಿದೃಬ್ದನಕ್ಕಾದರದಿಂದಂ ಸಂತೊಸಂ ಮುಡುವ. . . 
ಬೀರದೇವಂ ಕೃತಾರ್ತ್ಗಂ (ಎ5. ಇಡಾ. ದಾರ ೫9-೩೬; 10); ಬೆಟ್‌ ಸಂತೆಯದಿಂ ಕಿ 
ನೀರೆಚೆಯಲೈಂದಿರ್ವ ಪದದೊಳತ್ಮಾಶ್ಟರ್ಯಂ ನೆಚೆಲಿರೆ (ಐಬು. ೩-೬೨), ಅಸಿಯಳ 
ಗಾಡಿಯಿಂದ ಜಗೀಜನಲೋಚನುಂಚಯಕ್ಕೆ ಸಂತೊಸರುಲೆ ಮದಿ ರೂಢಿವಡೆದತ್ತು 
(ಆಖ 2-೩೩). ಸಂಶೋಲಸ : ೧. ನಿನ್ನನಾದೂಡಗೊಂಡು ಬಂದುದರ್ಕೆ ಶಾಯ್ಪಂದೆಗಂ 
ಸಂತೋಸಂ ಮುಡಿಯದರಂ ಬಿಡಿಸಿಯೊಡಂಬಡಿಸ ಬಂದೂಡೆ ಶನಮಂ ಬುಡಲಕ್ಕುಂ 
(ವಾ ೩೪೨೩), ಎಚ್‌ಯಂಗದೇದಂ . . . ಲಕ್ಮ್ಮೀಧರಂಗಂ ಲಕ್ಷ್ಮಿಗೂ ಕಾದುಮತ 
ಸಂತೆಯ ಬೃಟ್ಟಿ ಪುಟ್ಟಿದಂ (ಎ೩ ೪, ಜಾತ. ೬೬ ಇ, 506). ಹಂ. ಸಂತೋಷ) 

ಪಂತಸಂಗಿಡು (ಕ್ರಿ). ಸಂತೋಷ ಹಾಳಾಗು, - ಕೆಡು : ನಯರಂಗಬ್ಬು ದುರ್ಮತಿ 
ಹಿಂಹಪೋದರಪ್ರಮತ್ತಚರಿತಂಗಾ ದಚ್ರಕರ್ಣಲಗ ದುಷ್ಕಿತಿಯಂ ಮಾಡುಬೆನೆಂದು 
ಒಂದು ಪುರಮಂ ಮುತ್ಟಿರ್ದವೆಂ (ಹಲಾಣಾ. ೬-೬). [ಸಂತಸ 4 ಕಡು ( ಆ ಕೆಡು)) 


ಸಂತಸಂಗೊಳ್‌ 


ಸಂತಸಂಗೊಳ್‌, ಸಂತಸಗೊಳು (ಕ್ರಿ). ಹಿಗ್ಗು; ಸಂತೋಷಿಸು : ಉದ್ದಾಲಕ 
ಸಂತಸಗೊಂಡು ಮನದೊಲ್ಲೂರ್‌! ಶಾನೊವುದದನಾಗಿ ಚಂಡಿ ಜೀಳಿದವೊಳಾ 
ತ್ರಾದ್ಮಮಂ ಮುಡಿ (ಹೈಟಿ, ೩೦). ಸಂತಸಗೊಳು : ಕಹಿ ವಿಶ್ರಮಿಸಿ ಮುದವಾಂತು 


ಮೈದಾಯಿಂಚೆಂದರು (ಲಾ 5೪೬೨). [ನಂಯ್‌ ೬ 604್‌| 


ಸಂತನಂಗೊಳಿನು, ಸಂತಸಗೊಳಿಸು (ಕ್ರಿ). ಆನಂದವನ್ನುಂಟುಮಾಡು; | 


ಸಂತೋವಪಡಿಸು : ನಿಶಗದಂ ಶಂದೀದನಂಜದಿರೆಂದು ಸಂತನಂಗೂಳಿಒ 


(ಘರ್ಮಾದ್ಯು ೨). ಸಲತಸಗೊಳಿಸು : ಬಂದ ಸೊಸೆಯರ ದಾಧಿಖದೆ , . . 


ಸಂತಸಗೊಳಿಸುದುದು (ಅಂಟ ೪-೫೪. |ಸಂತಸಂಗೊಳ್‌ 4 - ಇದ್ಳು) 
ಸಂತಸಂದಳೆ (ಕ್ರಿ). ಇ ಸಂತಸಂಗೊಳ್‌ : “ಬದುಮುವಿ ನಂತಸಂದಳೆದು 
ಮನದೊಲವಿಂದೆ ಇರೆ (ಯಾರ, ಬೇ ೨-೨೨): ಸಂತಸಂದಳಿಯೆ ಬೇತ್ರದೊಳ್‌ ಮುಂತೆ 


ಜಬ್‌ ಸಲಿಲಂ . . . ದೆಟ್ಟುತಂ ಕೈತಿಗಳಂ (ಜಾಳಾಳ್ಟ ೪-೩-೩೦) (ನಂತಸ * ತಲೆ)! 


ಸಂತಸೂಬಡಿಸು (ಕ್ರಿ). ಸಂತಸಂಗೊಳಿಸು : ದಜ್ರಬಾಹುವೃದಯಿಲಿಸಿ ದುಬ್ಬನ. 
ಭೋಣನತಾಂಬೂಲಾಂಬರಾಸುಲೇವನಧೂಹಣಾದಿವಿದಿಧರೇದ ಸತ್ಕಾರಲಗಳೊಳ್‌ 
ಸಂತಸಂಬಡಿಹಿ (ಅಪ್ರ ೪-೫ ದ); ಈತನೆದಗೆ ಕೃತಕ್ಷೇಶರಬ್ರುದಆ್‌ಂದೀಯದ. 


ಖರದೊಳೆ ಸಂತಸಂಬಡಿಸಲ್ಟೈೇಷ್ಮಂ (ಪಂಟ ಇ. ಇ೪-೪), ಅಂತನೇಳಾಳಂಕಾರದ ರ | 


'ಮಸುವಿಸ್ತರವಿಂ ಸಂತಖಂಬಡಿಸಿ (ಹುದ್ರಫ್ರ ೨೨೧೦ 0). (ಸಂತನ 4 ಪಡಿಸು] 
ಪಂತಸಂಬಡು, ಸಂತಸಪಡು, ಸಂತಸಬಡು, ಸಂತಸದಡು, ಸಂತೊಲಾಂಬಡು 
(8). ೧ ಸಂತೋಷವನ್ನು ಹೊಂದು; ಹಿಗ್ಗು; ನಲಿ : ಎಡಖಾ್‌ದೀದ 


ಗೂಧದಾರಣಂ (ತಾನಐಬಾ ೨೯೪); ಅದುರತಕ್ತಿ ಸಂತನಂಬಟ್ಟು ಉದಾರರಂ 
ಸಮರ್ಪಿಸುವುದುಂ (ಅಂತೂ 9-೩), ಇಮಂ  ಮುತೆವಿತರತಿಸಂತಸಂಬಟ್ಟು 
ಇರುತಮಿರೆ ನಳಿದಳಿಸಿ ಬಳೆದರಾತಂ ಮೋಡ (ಬಂ. ೧-೧೧೪). ೨. ತೃಪ್ತಿಹೂಂದು; 


ತಣಿ :9- ಸಂತಸಪಡು : ೧. ಆ ವರ್ಣವಾದ್ಯಖದಿಯನ್ನು ಕೇಳಿದವರು ಹೊಸದರಲ್ಲಿ | 


೮೨೨೬ 


ಸಂತಃ 


ತಳ್ತ ಕಂಡನಂ ನಿಮಿರ್ದೆಸೆದಂಗರೋದುತತಿ 4ಗ್ನೊಳಿಬುತ್ತಿಲೆ (ಯುತ ೫-೧), 
ಸಂತಪಗವಬನಿ : ಶಿದಯೋಗಿ ನಾರ್ವಭೌದುನೊರ್ವಂ ದ್ವಾರದೇಶದೊಳೇಳ್ವಂದಿ 
ರ್ದಪಹೆಂಬುದಂ ಕೇಳ್ದು . . , ಸಂತುರಿಗಂಬವಿಗಳುಣ್ಣೆ (ವೃಷ. ೫.೬೨ ದ). 


ನೋಡಿದಳು (ರೂಪಾ, ೯-೩೨ ಸಂತಸ + ಕಂನವಿಯ) 
ಸೈ ಸಧು (ಕ). ಸಂತೋಷದಿಂದ ತುಂಲರು 5. ಕೂಡಲು ಗಾರರು, 
ಗುಡಿಗಟ್ಟಿ ಸಂತಸದೀದಿ ಬಂದಾ ಫೇಕೆಯ ಹೋದಲು ತಾದರೆಯ ಪಡಿ ಕೊಂಡು ಬರೆ 
(aman 29-0). 1ಸಂತಸ + bry 
ಸೆಂತಸಪಡು 'ಸಂತಸಂಬಡು' ನೋ. 
ನೆಂತೆಸಬಡು "ಸಂತಸಂಬಡು' ನೋ. 
16| ಸಂತಸಮಿರ್‌ (ಕ್ರಿ). ಸಂತೋಷದಿಂದ ಇರು; ನಲಿದಾಡು : 6ಥ ಏಂದು 
| ಪಾಹಾತ್ತೆರ್ಯಮು ರಾತ್ರಿಯೊಳ್‌ ಸಂತಸಮಿರ್ವಂತಾಗೆ ತಾಂ ಕೇಳಿಸಿದವೆಂ 
(ಅಂಜ ೨೩), ಭೂಕಾಂತನೊಂದಾದೊಂದಿರುಳು ಕಾಂತಾಬನಖಒತುವುರಿಗೆಯ 
| ಮೇಲೆ ಸಂತಸಮಿರ್ದನೋರ್ಟದೆ (ಅಲಾಲ. ೨-೯೦. (ಸೂತ 4 ಇಲ್‌) 
ಸಂತಸಮೊಂದು, ಸಂತಸವೂಂದು (ಕ್ರಿ). ೫ ಸಂತಸಂಗೊಳ್‌ : ಅದಭಾ ದುದೀಯ 
ಪ್ರತಮಾಗಳು ಪ್ರೇಮಮುದಯಿಸಿ ಮುಡಲಾದದೆ ಇದುವೆ ಸುಖದೆಮಗೆ ಎಮೆತ ಸಂತಸ 
ದೊ. ದೊಂದಿ (ಬಂಡ್ರಿ ೫ ೬), ಸ೦ತಸವೊದದು : ನ:3೭5ೆಂಂದಿ ಕೊಂಡಾ 
ಡುದರು ದುಂಡಾಡುದರು ತಮತದುಗೆ (ಟ್ರ ೩೮ ೩೬೬ [ನಂತ 4 ಒಂದು! 


ಸಂತಸನಡದೇ ಇಡುವುದಿಲ್ಲ (ಉಡ ೧೯): ಸಿಗರೇಟು ಸೇದುತ್ತ ಕೂತು ಸಂತಖಪಡಲು |೫| ಸಂತಸವಣೆ (ನಾ). ಸಂತೋಷದ ಸಮಯದಲ್ಲಿ ಬಾರಿಸುವ ತಮಟೆ, - ಹರೆ : 


ಹಣಿಬಿತ್ತಿದ್ದ ಸೇಟಬಿ ದುಹಡಿಯ ಮೇಲೆ ಇದ್ದರು (ಊನ ೯0). ಸಂತೆಖಿಬಡು. ೧. 
ರೂಧಿಯೋಲೆಯಳಾಅನಿರ್ಯ್‌ಲಾದಿ ಪತಿಕರಿಸುವನು ವಿಹದ ನೋಡಿ ಸಂತಸಬಡು 
ವದಿಬ್ಬರು ಕೃಪನು ಗುಮಿಖಿತನು (ಐವ್ಮಾಳ ೪-೧); ಆಧ್ಯಾನದಂದರೆ ಹೀಗಿಗುೇಕೆಂದು 
ಅದರು ಸಂತಸಬಟ್ಟನು (೪೩, ೧9). ಸಂತಸುವಡು : ೧. ಟೆನ್ನಲಖದವೌಲಾದುಂ 
ಕಿವಿಕೊಟ್ಟು ಮತ್ತಠವ ಬಿಟ್ಟು ಸಂತಸದಟ್ಟು ಕೆಸ್ಟಿದು ದಿರಾಸಬಂದೆ (ಹಬಬ ೧೩೩); 
ಸಂತನದಡುತಾ ಮುಖೀಂದ್ರನ ಅಂತರಂಗದ ತಿಳಿದು ಸೊತಮ ಸಂತರಿಸಿ 
(ಫಗ. ಗಾ. ಸಲತೋಯಂಬದಡು : ೧. ಗುರುಗಳೆ ಪುಂಗಟ್ನೊಡೆ ಗುರುಗಳ 
ಮೊಗಲ್ತ್‌ಗೆ ಉಗಿ ಸಂಶೋಸಂಬಟ್ಟದೆರ೯ಡೆ (ನಣ್ಮಾಉ ಊ-ಖಾ). (ಸಂತಸ 4 ಪಡು) 

ಸಂತಸಂಬಡೆ. ಸಂತಸವಡೆ (ಕ್ರಿ). ಇ ಸಂತನಂಗೊಳ್‌ : ಪ್ರಣವದೇ 
ಕರಚಂಣಾದ್ಮದಯದಂಗಳಂ ಧರಿಸರ್ಬರ ದುಧ್ಮದೊಳ್‌ ದುಲಗಿದಲೊಡನೆಳ್ಲಾ ನೋಡಿ 
ಎ೬೬ ಸಂತಸಂಬಡೆದಿರ್ದ ರಾಜದಂವತಿಗಳ್‌ (ಹ್ಮೂ. 2-೧೬ ೮). ಸಂತಸವಡೆ : 
ಸಂತಸವಡೆದೊರ್ದೆ ಸಲುಗೆದೆಗ್ಗಡತಿ ಕಾರ್ಗುಂತಳೆಯರಿಗೆ ಬೇಳಿದಳು (ರೊಡ ೪-೬೪). 

ಕಹಂತಹ 4 ವಡೆ! 

ಸಂತಸಂಬೆಖು, ಸಂತಸವೆಯು (ಕ್ರಿ). ೫ ಸಂತುಸಂಗೊಳ್‌ : ಈ ಕರಕಲೋಟವವತುಳ 
ಸಂತಸಂದೆತ್ತು ಶಿಶುವೆರು . . . ಮಂದಿರಂಬೊಕ್ಕು (ಅಪ ಇ ಇ). ಸಂತಸವೆಖು : 
ಹಿಮಜಾಗದುಯ್ಯಂ . . . ಸಂತಖನೆತ್ತು ಭತ್ರಿಸುಖಾಮ್ಯತದೊಳೋರಾಯುತಂತಿರಲು 
(ಒಬ ಜಾ ೨), ಸಾದುಜದರದ ನುತಖದೆತ್ತು ಮೋಡಲು (ದೋಡುತ. ೬೬ ಒಳ). 

osx + ವಜ) 

ಪಂತಪಗಣ್ಬನಿ, ಸಂತಸಗಂಬನಿ (ನಾ). ಸಂತೋಷಾಧಿಕ್ಕದಿಂದ ಬರುವ 

ಕಣ್ಣೀರು ; ಆಸಂದದಾಪ್ಟ; ಹರ್ಷಾಶ್ರ : ಸುರಿವ ಸಂತುರಿಗಣ್ಪನಿ।ಹಾ ಗ೦ಬವಿ) 


ಪಲಪಬುರ್ದೊೋರಣ ವಳಿ ಗುಡಿ ಸಂತಬಿವಣ' ಪೊಸ ಮುತ್ತಿನ ಬಣ್ಣದುರಂ ದುಖೆದುನೆ 
ದಪ್ಪದೆ ಶೋಭಿಸಿತು (ಅರಗ ೨-೫೯), ತಳಿರ್ಟ್‌ದಿ ಪರುದೋಲ ಸೂತಖಿದಸ್‌ 
ತಳದ ಮುತ್ತಿದ ವರ್ಣದೂಂರ ಎಳೆದೇಣ್ಣಳೊಸಗದಾಡುಗಳು ಶೀಂದದು 
; (ಶ್ರೋತಾ, ೨:೩೩), (ನಂತಸ + Ke] 
ಜ| ಪಂತಪವಾಡು (ನಾ). ಸಂತೋಷದ ಸಮಯದಲ್ಲಿ ಹಾಡುವ ಜಾಡು; 
ಸೋಬಾನೆ : 4ನ್ನಡಿ ಕಳತವಿಡಿದು ಸಂತುಂದಾಡ ದಿದ್ದಾಣದಂ ಬಾಡುತದೆ ಕನ್ನೆಯರು 
ಗಳದಿರ್ದಯಯ ಶುಭ್ರಾಕ್ಷತೆಯನ್ನೆಜೆ ನಂದರು (ಶ್ರೀಕಾಲ, ೧೦-೪೨). (ಹಂಸ * ಮಾಡು) 
ಪಂತನದಾತು (ನಾ). ಸಂತೋಷದ ಮಾತು ,- ನುಡಿ: ಸಂತಸದಾತಿಸ 
ಪೂರ್ಣಪಾತ್ರದುಂ ಕೊಳ್ಳಬೋಲೀಮ್ಮುಕೊಂಡುವಳಿಗಳ್‌ ಸುದ-ನೋಮಕ4ರಂದ 
ಗಂಧಮಂ (ಉಲ. ಎ೬೯. (ಸಂತಸ 4" ಮುತ್ತು) 
ಸಂತನವಾನ್‌ (ಕ್ರಿ). ಸಂತುರಂಗೊಳ್‌ : ನಂತಸಯಾಂತು ಸುಧರ್ಮಂ ತಾಂ... 
ಅಪುಮಗೋರಂತೆ ಸುಮಧುಪರ್ಜಯುಂ ಬೆಗಬ್ಟ್‌ದರೊಲವಿಂ (ಉಬುಟ. ೪-ಹಾ). 
(ಸಂತಸ 4 ಆಬ್‌ | 
ಪಂತನೆದೆಬು "ಸಂತಸಂಬೆಲು' ನೋ. 
ಅ] ಸಂತಸಮೊಂದು “ಸಂತಸಮೊಂದು' ನೋ. 
ಪಂತುತೆ (ನಾ). ಹಿಗ್ಗು ; ಸಂತೋಷ : ಒಸಗೆಯ ಮೇಲೆ ಮತ್ತೊಸಗೆ ಮೆಕ್ಕುಲ 
ಬೆರ್ಚಿನ ಮೇಲೆ ಬೆರ್ಚು ಸಂತಸಿಕೆಯ ಮೇಲೆ ಸಂತಸಿ4 . . . ವಖರಿಸುದಂತಿಲೆ . , ಹತೆ 
ಪಡೆದಳ್ಳ ಗರಂ ಸರಸಿಜವಾಭಿನಂ (ಆಡಂ ೧೨-೪೧). (ಸಂತಸ ತಿ - ಇಳ 
ಸಂತ (ನಾ). ಸಂತೋಷದನ್ನುಂಟುಮಾಡುವವನು : ಸಂತುಗೆ ವೀ ಬಳ್ಳಿರೆಯಾ 
ಮುಧೇಂದ್ರರುಣ್‌ ಮೆಚ್ಚೆ ಧರತಮ ಕುಳಿತರು (ಆಜ ೩-೧). 
Wess + - ಇಗ 


ಸಂತಸುಖ ಆ೨೨೭ ಸಂತಾಪ 


ಸೆಂತಸುಖ (ನಾ). ನೆಮ್ಮದಿಯಿಂದ ಕೂಡಿದ ಸುಖ ; ಶಾಂತವಾದ ಆನಂದ : 


| | ಸಂತಾನಕಾಮಿ (ಗು). ಸಂಶತಿಯ ಅವೇಕ್ಬೆಯುಳ್ಳ; ಮಕ್ಕಳನ್ನು ಬಯಮುವ : 
ಯದ ದುದ್ನೆಯಂಗುವದೇಶದೂ ಮುಡಿ ಸಂತುಬಖದಿಂದಲ್ಲಿ ಜನಸಮಯಮ | | 


ಕಂದಿ (ಅಗ 2೫೫ ೧೨). ತಮತಮಗೆ ಲಕ್ಷ್ಮೀಣತರಾಮವ ರವಣ ದೃತ್ವಾಂತೆ | | ತ್ರಾಭವಾಂಛೆಯ ಸಮಾರಿಯೊಳ್‌ ತಾಎರಲ್‌ (ಕಣಾದ ೧-೬1 
ಸಂಗತಿಗಳೆರು ವಿವಶಿಸುತೊಬ್ಬರೆಬ್ಬರಿಗೆ ಸಂತಮಿಖದೊಳೌಿದಲು (೬ರಾಗ 0 | | (0೩. ಸಂತಾಣಕಾಮಿರ್‌॥ 
ರಂತೆ 4 ಸುಖ [ 4] ಸಂತಾಜಿತ್ರದು (ನಾ). ಒಂದಾದ ಮೇಲೊಂದರಂತೆ ಬರುವ ಕ್ರಮ; 
ಸಂಡಸೊಳ (ನಾ). ೫ ಸಂತುರುಖ : ಭಂಡಾದೊಳಲ್‌ದು ವಂಂರ್ಧಂಡಾರು | ವಂಶಕ್ರಮ : ಸಂತಾಪಶ್ರಮಾಂತಮುಗತ ಜೀ ದಿಸುರಣಕ್ಕೆ ಗೋತ್ರಮೆಂಬ ನಂಜ್ರಯಲ್ಕುಂ 
ಮೋದಡದು ಎಧಾತೃದತಂ ಬಲ್ಲಂಡಂಗೆ ನಂಶರಿಂಳದಂ ವೆಂಡತಿ ಕೊಳ್ಪುಟ್ಬು ದುಗುಲೆ (ಗೊಮ್ಮಉಿ, ೨-೪). ಕಂ 
ವುಗುದೆೆ ಪುಂಬಲರಿ (ಇಪ ೧7-4೦೬ [ನಂತ ೪ ಸೊಳ (ಇ. ಸೊಗ) | ಸಂತಾನತ್ಸ್ಹಯ (ನಾ). ಮಕ್ಕಳುನಾಶವಾಗುವಿಕೆ ; ವಂಶಹಿಲ್‌ನಾಗುವಿಕೆ : ಧ್ಹೂ 
ಸಂತಾನ (ನಾ). ೧ ವ್ಯಾಪ್ತಿ; ಹರಹು : ನೀಂ ಕಣ್ಣಿ ದಲ್‌ ದೊದಲಿಂ ದರ್ಪ | , ಸಿದಾತದೆ ಬೆಡಾದನ್ಲೇರು ಆಬಕ್ಟಿಯ್‌ ಬಲಸ್ಟೇಯುಳ್ಳುಂ (೧ರ. ೬೪ಂ-೬.1 ಐ). 


ಧವಾಂತರೋದಿತ ಘವಡ್ರೃತ್ರಾಂತೆಲತಾವಮುಂ (ಉದಾ ಟು. ೨. ಸಾಲಾ ; | | ಟಂ.) 
ತ ಪುರುದೇಶಾವಿ ಜರಿಬಡ್ರಮೂಲೆ ಗಣ್ಛಕ್ಟಂತಾವಿಮಂವೀ: ವರಂಭಲಿಯಂ ! ಸಂತಾಜಗಾಮಿ (ಸಾ). ದಂಶೆಪಾರುವಯ”ದಾದುದು; ಆಸುವಯಿಕವಾದುದು: 
. ಬಂದಿ (ಥೆ ಗುಣ್ಣುದತ್ತುದು (ಅಂಇ ೧ ಬ. ೩. ವಂಶ; ತಲಮಾರು : | | ಶಂಗ ಧರ್ಮ್ಮಸಖಾಯಿಯಗ್ಟ ಕಣ್ಣಂತುಳಲಾಯಿಗೆ ಸೇತಾಖಿಗಾಮಿಯಾಗಿ ಕೊಟ್ಟ 
ಎಂತಾದೊಡಮು ಶಿಶುಮ ನಮ್ಮ ಬಂತಾವಲ್ಮಟ್‌ಪ ಕತಿಕೃತ್ಕರದ್ರದರ್ಲ ಪಾಂಬ | H ಪ್ರಬದ ಮಾಗ ೧ (ಬೈಲ ೧೫೬೩೧ 0 1ನೆಯ ಸಂತಾರ್ನಿಂಮಿಯ್‌] 
ಮುದುದು (೧೩ ೩೬ 8), ರ ನರಾಧಿತ ಬಿಟ್ಲಳಿನ ನಂತಾಗಬೆಲ್ಲಂ | ' ಜಂತಾನದೀಜ (ವಾ). ಒಂದು ಬಗೆಯ ಸಸ್ಮೆ : (ಮೃಔಸಿ ೪ ೯೬: (ಕಂ) 
ನಿಸ್ಯಂತಾಡಬಾಯುತು (ಓಲಾ ೬೧೩7). ೪. ಮಗ ಅಧವಾ ಮಗಳು : | ೬ ಸಂತಾಗರೂಪ (ಬಾ). (ಜೈನ) "ಅನುಧವಕ್ಕೆ ಬಾರದಿರುವ ಪೂರ್ವೋತ್ತರ 
ಪತಿಗಂತರಂಗಯಿರಪ್ಪ ಕಾಂತೆಯನೀಗೆ ಕಯ್ಕೊಡನ ಸಂತಾ ಸೌಧಾಗ್ಯ ಸಂಪತ್ತುಗಳು | i ಕ್ಷಣಗಳ ಸಮೂಹವು ಸಂತಾರವು. ಇಂಥ ಸಂತಾನಗಳ ಸಮೂಹದ 
ಶ್ರೀಕಾಂತಯು ಕೈರೀಲಿಬಲನು (ಹುಟು 4-೫” ದಂಘಳರ ಸಂತಾದಮು ಉಣದಾ ಸೃಖು | | ಸಂತಾನರೂವವು'' (ಅಂ, ಶ್ಯಜಾಂರಾ೬ತ ಅಬ್ಬಳೋಕ): ಧ್ರಾಂತಿವತದಿಂ 
ತಾೊರ್ಮೆ ಹಿಲುಗುತಿರಲರಮುದೆಯ ಸಿರಿದೋಂಬದೊಳ್‌ (ಕ ಉರ. ೪-೧೯೪1,ಬಾದಿರ! ; ಗ್ರಾಹ್ಮಗ್ರಾಹಳಿನಂದೇಗನಾಳಾರಶ್ರಯುಕ್ರಾ ಶಂಗಳ್‌ ವಿಜಾತೀಯುದ್ಮವಧಾನ 
ಓಟ್ಟು ಸಂತಾನ ದಡೆಯದೇಳು (ಗಾರ). ೫. ಜನ್ಮ; ಹುಟ್ಟಿದುದು. ಲಘಿ.ತ್ಪತ್ತಿಸಿದ್ಧಗಾಪರಾಪರೋತ್ಪತ್ಟಿಯೆಂಬದಣ್‌ಂ ವಿಪ್ರಲಬ್ಧಟುದ್ಧಿಗೆ ಬುಶಾಬೆರುವಲಂ 
೬. ವಂಶಪರಂಪರಯಿದದ ಬಂದುದು; ಗತಾನುಗತಿಕವಾದುದು : ಈತನ 20) ವಬ್ಬುತ್ತಿರ್‌ ದಿಧಾನಲಳ್ತೇಬಗಬತ್ಮಾಧಿಧಾನನುಂ ಪ್ರಟ್ಟಿಯಿಗುಂ (ಆವಿಪು ೨೯ ಈ). 
ತಂದಯುಂ ಕದ್ದ ಸಂತಾನದುವೀತಂಗೆ ಕೆಎಟ್ಟರಸದೊಡನೆ ತಜಂಬಟ್ಟಂ | [|| 
(6ಣ್ಮಾಣಾ ೨೯-೧೩೩ ೭. ಗುಂಪು; ಸಮೂಹ : ಅ೦4ಬಳ ನಳ 4ರತಳಗಳತ ಬಳ್ಕ | | ಸಂತಾಸರೇಖೆ (ನಾ). [ಸಾಮುದ್ರಿ] ಎಷ್ಟುಮಕ್ಕಳು ಹುಟ್ಟುತ್ತದೆ ಎಂಬುದನ್ನು 
ತಹಸ್ರಸಂತಾಪಳಳಿತ ಸೇಶುಬಂಧುರಮುದುವ್ಪ ದಕ್ಷಿಣಸಮುದ್ರದ ತಡಿವಿಿರು | | ಸೂಚಿಸುವ. ಅಂಗೈಯಲ್ಲಿರುವ ಒಂದು ಗೆರೆ : ಹೆಬ್ಬೆರಳ ತಾಳಿವಲ್ಲಿ 
(am ೪.೧೪ ೮); ಭವೃವಿದೃತ್ಛಂತಾಸಂ ಚೇಂಮಿ ಚಿಸಪೂರ್ಛೇತ್ವವಂ ಮೂಡೆ | ಸಂತಾನವೇ ಖೆಯಿರುವದು (ನಾಲಾ ೧೬-೪» ನಂ ಸುತಾನರೇಖಾ) 
(ಇಪ ೩ ಆ, ರಾಶಿ; ಒಟ್ಟಿಲು ೯. ಸ್ವರ್ಗದಲ್ಲಿ ಇಡುವುದುದು. ೫, ಸಂತಾನಲಕ್ಕ್ಮಿ (ನಾ). ಅಷ್ಟಲಕ್ಷ್ಮಿಯರಲ್ಲಿ ಒಬ್ಬಳು; ಸಂತಾನವನ್ನು 
ನಂಬಲಾದ ಐದು ಬಗೆಯ ಮರಗಳಲ್ಲಿ ಒಂದು : `"ಮಂದಾರ; ಪಾರಿಜಾತಳ. | ಕೊಡುವವಳು : ಸಂತ್ತಾನಲಕ್ಟ್ಮೀ ಅಂದುನನರೂ ಆದಿತತ್ತಿ ಲಕ್ಷ್ಮೀದೇರೀಭಾರತೀ 


| 
ni 
i 
i 


ಹುಟಂದನು. ಕಲ್ಪವೃಳ್ತಓ ಸಂತರು - ಈ ೫ ದ್ದೇವರ ದುರುಗಳ್‌'" (ಪುದು | ಉ್ಮುರದರೂ ಸಯ್ಯತೀ ಅಂದುನಪನು (೭4 ೪), ಕದುದ 2೬೩ ಇಇ. ಗಿರೇಡು ಕಾ). 
ತ೨-ಊಟಾ), ನಂದಸದನಮುಿದ ಚೆಂದದ ಸಂತಾದ ವಾಲಿಡಾತಥ ದಿಲಸನ್ಮಂದಾರ | ಓಂ) 
ಪಮೇಡುದ್ರುಮಸಂದ್ಯೋಷದ ಐಸುದುಕೋಟಯೂ . . . ಗುಧಾಂಭಿಮುದಾಳಗಳ್‌ | | ಸಂಡಾನವಡೆ (ಕ್ರಿ). ಮಕ್ಕಳನ್ನು ಪಡೆ; ಸಂತತಿಯನ್ನು ಹೊಂದು : ಸಾವಿರ 


ಮುಖುಖ್‌ (ಪುಕ್ಕಕ್ರಾ ೧೧-೮೫೬ ೧೮. (ರಾಜನೀ। ಹೆಣ್ಣನ್ನು ಮದುವೆಮಾಡಿ , ೫) ಸಂತಾನವಡದಳಿ ಮದುಳಾರ ತೀದಿಷುದಬಲನ ಮೇಲೆ (ಜೋತನ. ೧-೧7). 
ಕೊಡುವುದರ ಮೂಲಕ ಮಾಡಿಕೊಳ್ಳುವ ಹದಿನಾರು ಬಗೆಯ ಸಂಧಿಗಳಲ್ಲಿ | | ಹಂಸ 4 ಪಡೆ! 

ಒಂದು : ಆ ಸಂಧಿ ಮುಡ್ಠಿದೊದೂಡೆ ಸಂಪ್ರದಾನ ಕಪಾಲ ಉಪಹಾರ ಸಂತಾನ | | ಸಂತಾನ (ನಾ). ಒಳ್ಳೆಯ ಮನೆತನದವನು; ಬಂಶಸ್ಥೆ : ಸಂಖಾವಸ್ಮಂ 
... ಸೃಂಧೋಪೆದಯಮಂದು ಹೋಡತವಿಧಮಳ್ಳುಂ.. . . ಕಸ್ಮಾದಾಪಪೂರ್ವಕಮಪ್ಪ | | ನೃವವದಮನೆ ಕಳೆಮು ಧರ್ಮ್ಮತತ್ಛನಿಂ ತೈಲನ್ಮವು . . . ಅದಸ್ರಹುಖಕ್ಕೆಳಸಿ 


ಸಂಧಿ ಸಂತಾನಮೇಬುದಲ್ಲುಂ (ಊಕಾ. ೦.3) ೧೧. [ರೈವಗ್ಪತ್ತೆಂಟು ಶಿವಾ | | ಬಣ್ಮಧಾಜನವಾದಂ (ಪಿಇ ೫10. ure). (sl 
‘lec ವೇದಾರ್ಥಪ್ಯತಿಪಾದಳಿಗಳಾಗಿಯುೂ . . ಎ'ಇತುವ ಕಾಮಿತ ಸೆಂತಾನಾಂತರ (ನಾ).(ಜೈನ) ಒಂದಾದ ನಂತರ ದೇರೊಂದು 
. ಹಿದ್ದ, ಸಂತಾನ. ಶರ್ವ , , , ದಾತುಲಗಳೆಂಬ ಇವ್ಪತ್ತೆಂಟು ಶಿಮಾಗಯಗಳು : ಹುಟ್ಟುವುದರಲ್ಲಿರುವ ಭೇದ (7) : ಅಜುಮೂವದಿಂ ಸಂತಾನಾಂತರಮಂ 
ಸಿದ್ದಾಂತಗಳ ಸಂಭ್ಯಯನ್ನು ಔಡೆದಿದೆ "ರಜಾ ಬು. ೧೨೩. ದೇಹ; ಶರೀರ. i ಸಾಭಿಖಮೆಂಬೆಉುಬ್ರೊವು ಬಹಿರರ್ಥಸಿದ್ದಿಯಕ್ಕಿಂ (ಅರಿತು ೨ ೯). (ಸಂ) 
“ಬರತದ ಜನುಮಕ್ಕೆಳು ರತ ಬಮೂತಂ ಧೂತಲದೊಳ್‌ ಬಾರೈವದ ನಾನು | ಸಂತಾನಿಕೆ (ಗಾ). ೧. ನೊರೆ; ಬುರುಗು. ೨. ಹಾಲಿನ ಕೆನೆ ೩. ಕೆಸೆಗ್ಬುದ 
ಸಂಶಾಬಾಟ್ಮುಂ" (ಅ ೧೯೮). ತ] | ಹಾಲು. ೪. ಜೇಡನ ಬಲೆ. ೫. ಕತ್ತಿಯ ಅಲಗು, - ಧಾರೆ. ೬. ಸ್ಕಂಧನನ್ನು 


ಸಂತಾನತ (ನಾ). ೧. ವಿಸ್ತರಿಸುವಿಕೆ: ವ್ಯಾಪಿಸುವಿಕೆ. ೨. ವಿಸ್ತರಿಸಿದುದು; | ಎ ಸಾಕಿದ ಸನ್ರಮಾತೃಕೆಯರಲ್ಲಿ ಒಬ್ಬಳು. ೭. ಮರದ ಕೆಟ್ಟು; ದಂಡು. 
ವ್ಯಾಹಿಸಲ್ಪಟ್ಟುದು. ೩. ೫ ಸಂತಾನ ೯. ೪. ದೇವದ್ಧಕ್ಷವೂಂದರ ಹವು :| | “ಸತವ: ಜಡತುಳಿದ ಬೆರೆ: ೨. ಮದಕಟ್ಟಿ. ಹಾಳಿದ ಕನ" 
ವಮೇರು ಮಂದಾರ ಸಂತಾಪ$ ಗಾಲಿಗುತಂಗಳೊಬ ಜೂಗಳಂ ಸುರಯುತ್ತಂ ! | (ene ೨09) ಟಾ ಸಂತೇ 
(ಅಲ ಅ, ಖುರಿಯದೆ ಸುರಿಯತ್ತದ್ಳುತುದ ಸರಿ ಸಂತಾಲಮೇರುಮಂದಾರ ! | ಸಂತಾಪ (ಸಾ). ೧. ಅಶಿಯಾದ ಕಾವು, ಗಿಉುವು : ಸಂತಾವಲಾತಿರು 
ವಾರಿಚಾತಸಮೇತಂ (ಕಾಟೂ ೨ ಇ). ೪. ಗುಂಪು ; ಸಮೂಡ್‌ : ಬಳಗತ್ಸಾದ! | ತನುಣಾತಿ ತರಳ್ಲೋಡಿದವುದೆರಲ್‌ ಎಡುಬುಯ್ಮಾದು ತಲಗೆ ಮೇಲುಯೆಯದುದು 
ದೊಳರ್ದ ಬೆಳ್ಳುಗಿಐ ಮಕ್ಕಳದೆಂಲ್‌ ನಿಜ ಉಾಂಗುದೇಶುಸಂತಾವಕದುುದೊಳ್‌ ಮಿಹಾಗೆ | ೨] ಉಂಗೆದು ಚಂದರೂಲಿಪ್ರಭೀಸಕುಚಯಿಗಳೆಂ (ಉಲ 1೨. ಕಾಯ್ದು ಲೋನ್ಯದು 
ಬಂದೆಕಗಿತ್ತು ಓಂಳಂಗಳೊನ್‌ (ಜಗವ ೪ ೪1. (56) |. ಮೇರೆಲಬುಜಮಾದತ್ತಓಮಳಿಣತಂತಾಪದಾದೆಂಟ ದೈಶಾಲದೆೊಳಾ ಯೊಗಳ್ಳಂ 


ಸಂತಾಪಂಗೊಳ್‌ 6೨೨೮ ಸಂತುಪ್ಪಾಂತರಂಗ 


ಲಲ ವೆಲಹಿ ಓಮಾದ್ರೀಂದ್ರಮಿರ್ವಂತಿಂರ್ದಂ (ಸುಮಾ, ೪-1. ೨. ಬೆಂಕಿ; ಅಗ್ನಿ. | | ಸಂತಾಪಿತಹೃದಯ (ನಾ). ೧ ದುಃಖಗೊಂಡ ಮನಸ್ಸು. ೨. ಸಂಕಟಕ್ಕೆ 
೩. ವೃಧೆ: ಸಂಕಟ ; ''ಬೇಗುದಿ, ಉದ್ಬೆಗ. ಅದವಬಲ್‌ - ಈ ೬ ಸುತಾಂ" ಗುರಿಯಾದ ವ್ಯಕ್ತಿ: ತನೂಜಂ ಎಳಯದಂ ಬೊಹದುಟ್ಟು ಸಂತಾಲತವ್ಯದಯಜಾಗಿ 
(ಕಾಬಾ) ಸಯಾಧನಂ ವಿದೋಧಿಗೆ ಸಂತಾಪಮಮರಾಬವಂಟ್ಟ ಬಲ್ಲಾಳಂ ‘ug wa). (ಪಂ. 

. ಕೊಂದು ತಲ್ಲೇಣೆವಂತು ಮುರ್ಬ್‌ಲು ಮುರೀಚಂ (ಅಲ. ೧-೯). | | ಸಂತಾಹಿಷು (ಕ್ರಿ). ೧. ಅತಿಯಾಗಿ ಕಾಯಿಸು,- ದಹಿಸು; ಬಹಳ 
೪. ಮಾಡಿದ ತಪ್ಪಿಗಾಗಿ ಮರುಗುವುದು; ಪಶ್ಚಾತ್ತಾಪ. ೫ ಒಂದು ನರಕದ | «| ತಾವವನ್ನುಂಟುಮಾಡು : ರಸೆಯಂ ಸಂಯಪಿಸುತ್ತುಂ ಜಳಧತತಬಾಕುಗಳಂ 


ಹೆಸರು : ಗೌರವ ಧ್ವಾಂತ ಶೀತ ಉಷ್ಣ ಸಂತಾಪ ಅಂಬುಜ ದುತಾಂಬುಜ ಶೋಷಿಸುತ್ತುಂ . . . ದವಶಿಖಯವೊಲೆಳ್ದತ್ತಮೋಘನಿದಾಘಂ (೧೮ ೯.೧೬). 
ಉಲಸೂತ್ರಂಗಳೆಂಬಿದೇ ವರಕಂಗಳು.. ಸೂಚೀಮುಖ . . . ಮಹಾದಾಹ ತ. ದುಃಖಪಡು; ಸಂಕಟಪಡು : ವರರೈತೃರ್ಯಕ್ಕಸೂಯಂಗೊಳುತೆ ಭರರ 
ಸಂತಾಪಂಗಗೆಂಬದೇ ಮಹಾವರಕಂಗಳು (ಏರ ೧೫73 ೬. ಆಶಿಯಾದ ಹಾಪದಿಂದ ಬಲ್ಬಿಂಗೆ ಸಂತಾಪಿಸುತ್ತುಂ . , . ಗಾಷಿಯಾದವ್ಪಂ «6ಕ್ರಾಕ ೧೧); ಆವ ತೂದಿಂ 
ಕೂಡಿರುವ ಒಂದು ಬಗೆಯ ಜ್ವರ : ಆ ಭ್ಭತವನ್ನು ಸೇವಿಸಲು ಖಶಲದ್ಜರ, ಮಗುಷವೇಗುವೆನೆಮತ ಸಂತಾವಿಸುವದು (ಟಾ ೧೪-೬೩); ತಾರಕು ಬಳಿಕ 


ಕೃಯವ್ನಾಧಿ. ಉಪರೂಂಗ, ಸಾಬ. ಹಲೀದುಳ, ಶಲೆಬೇನೆ ಸಷ ಮಾಬ್ಲಂ | 10 ಬ್ರಹ್ಮಾಸ್ವದುಂ ಪದಿ ತೆಗೆದೆನಲೆ ಸೂತಾಹಿಸಿತು ಮಿಖಿಳಲೋಕಂ (ಚಟಪು ಇಲ" ೧೪). 
(ಬ್ಯ ೧, ೬ ಉಗ್ರವಾದ ಕೋಪ, -- ಸಿಟ್ಟು : ಸಂತಾವದಿಂದ ಧ್ವಎಿಯೆಲ್ಲ ಒ. ಸಂಕಟಕ್ಕೆ ಗುರಿಮಾಡು; ಹಿಂಸಿಸು : ಜಸ್ಳುರಕ್ಕದಿವಯೀ ಹೆಂಗಳ್ಳಬನು 


ನಡುಗುತ್ತಿತ್ತು (ಲ). ಆ. ಕಾಮಾವಸ್ಥೆಗಳಲ್ಲಿ ಒಂದು; ಮನ್ಮಥಜ್ಜರ : ಸಂತಾಪಿಸುವ 1೫೫೬. ಸಂಪಾದಿಸುತ, ಸಂಪಾತಿಯಲಿ) ರಣಗಳ್ಳನಮ . . . 
ಪೂಸುದ ಚಂದನೆಂ ಬಿಸುಪನಾಂಸಳಾಅವು ಸತ್ಮಧಾಯಯೂ . . . ಬಾಳ್ಗೆಸುವೊಡಳದ. ಹೊಳ್ಳುವಾಚ್‌ಸಲೂದುದದು (6ರ. ೫4:೩೬); ನಿನ್ನ ಮೇಲಣ ಧ್ರಾಂತಿ ಬಿಡದು 
ಬತ್ರಾಚೆಹೀದೇಪಬಾಹಂ 4 ಇವೆರಡುಂ ಸಂತಾವಂ) (0೩೦. ೧೯೪). (ಕ) ಎಶಾಚರ ಶೆನ್ನ ಸಯಾಮಿಸುತಿಷವು (ಯೋತತ ೧.೫). ಹಯಾವ ಕ - ಇಯು) 


ಸಂತಾಪಂಗೊಳ್‌ (ಕ್ರಿ). ಸಂಕಟಕ್ಕೆ ಗುರಿಯಾಗು; ಗೋಳಾಡು; ದುಃಖಸು : |೪| ಸಂತಾಲ (ನಾ). ಒಂದು ಬಗೆಯ ಮರೆ : ನೆಲ್ಲಿ ತಂಡ ಕರಗ ಸಂತಾಲ ಓಂತಾಲ 
ಮದಿಯೊಗದೊಳ್‌ ಸಂತಾವಂಗೊಳ್ಳುದುಂ . . . ಎಲ್ಲಾ ಸ್ವೀಯರ್ಗಂ ಸಾಧಾರಣ ಮತ್ತಿ. .. ಬಹುದ್ಯಕ್ಷಂಗಳಿಂದೆ ತುಂದಿ (ರು ೩-೧೪). 111 


(ಆವತ ೬). [ಸಂತಾಪ 4 ಕೊಳ್‌ | ಶಂತಾಳ (ನಾ). ಲೋಹದ ತಾಳ : ದಾಡಸುವ ವಾದ್ಮಂ ಸೌಶಿರಂ ಸಂತಾಳದಲ್ಲಿ 
ಸಂತಾಹದ (ನಾ). ಅತಿಯಾದ ತಾಪವನ್ನುಂಟುಮಾಡುವವನು: ರೀರದರಾದ ಮೆಡಿಬಿವದು ಧಕ್‌ಯುಕರವಂ ತಾನುಮುನೆದಿಂ ದರ್ಶಿಸಲ್‌ (ಹಡಪ ಎ೪) 
ನಟ್ಟದಂ ಧರಾತಿಸಂತಾವದಶಂ ಎದಾಭಿದಂ (ಉತ: ೪-೧೦. ಸೂ) + ತಾ, ( ೫ ತಾಲ) | 


ಸಂತಾಪನ (ನಾ). ೧. ಸುಡುವಿಕೆ; ದಹಿಸುವಿಕೆ. ೨. ಸಂಕಟ; ಅಳಲು. |ಖ) ಸಂತಿ "ಸಂತೆ ' ನೋ. 
೩ ಒಂದು ಬಗೆಯ ನರಕ: ದುಸ್ತಹ . . . ಸಂಶಾವನ... ದುರ್ಧೊಗ್ಮ್‌ | | ಸಂತಿಗವುಂಡ (ನಾ). ಒಬ್ಬಾತನ ಹೆಸರು : ಮಾರಗವುಣ್ಣ ಸ್ರುಗವುಣ್ಣಗಂ ಎಳ್ಳದಿ 
ವಾನಾವಿಧಾಸಂಖ್ಕಾತ ತೀವ್ರದೇದನಾರೂವಂಗಳಾಗಿ ಹಿದದ್ರೊಡಯೊಗಳಿಗೆ ವಿಜ್ಮಾಯ್ಕಾದಿಂ 'ದೊಗ್ಗವಳ್ಳಿ ದುದಿಗೆ ಕುದ್ದುಗ್ನಗಂ ಎಳಮಕ್ಕಳ್ಳಿ ಮೆಟ್ಟವೊಗೆವೆಗ್ಗೆಯ ತೆಲೇಯ ಬಟ್ಟ. 
ಮುಳ್ಳ ಶಿಳ್ನಾಲೇಶವಂದೆನಿಸಿ (ಎಂ. ೧), ೪. (ಕಾಮಶಾ] ಕಾಮದ ಮೂರು (ತದಾ ನಾನ ೬-೬: ಸು ಇಡಿಯ 88). 1 ಶಾಂತಿ 4 ಗುಪುಂಡ ( ಇ ಗಾಮುಂಡ)) 
ಆದಸ್ಮೆಗಳಾದ ಕಾರ್ಶ, ಜಾಗರಣ, ಸಂತಾಪನ ಎಂಬುವುಗಳಲ್ಲಿ | |ಸಂತಿಡು 'ಸಂತಮಿಡು' ನೋ. 
ಕೊನೆಯದು : ಕರ್ಕ ಜಾಗರಣ ಸಂತಾಮಸಮಂಬ ಆಮನ್ಮಾತ್ರಯವಂ್ತಳು | ಚ| ಸಂತು "ಸಲ್‌" ಪರಾ. 
(2೫4 ೧.೫ ಆಧಿಲಾನೆ ಚಂತೆ, ಸಂಸ್ಕೃತಿ, ವಿಧುಗುಣಸ್ಮತಿ, ಸಂತಾಪನ, | | ನಂತು "ಸಂತೆ' ನೋ. 
ಕ್ರಿಯುದ್ವೇಷ ವಿಕಲತೆ, ಮೌನ, ಮೂರ್ಛೆ ಮತ್ತು ಮರಣಗಳಿಂಬ | | ಶಂತುಪ್ಪ (ಗು). ೧ ಸಂತೋಷಗೊಂಡ; ಅವಂದಗೊಂಡ; ಹಿಗ್ಗಿದ : 


ಕಾಮದ ದಶಾವಸ್ಥೆಗಳಲ್ಲಿ ಒಂದು : ಆಛಲಾಜ . . . ಸಂತಾಪಸ . . , ಚಿಂತೈಳುಬುಖಕ್ರಾಂತರ್‌ ಸಂತುಷ್ಟ ಕಾಗ್ರಚಿತ್ತಲಾದರ್‌ ತಮ್ಮೊಳ್‌ (ಟಖ ೨-7), 
ಮರಣಮೆಂಬ ದಶಾವಸ್ಥಾದಿ ವಿಡಾರವೆರ೦ಿಂ (೧೮೫ ಾ. ೬. ಮನ್ಮಥನ ವಿಶಿಷ್ಟಜೀವಮ್ಮಕ್ತಿಯುತ ಸಂತುಷ್ಟ ತತ್ವಾತ್ಮಳವಿದಳ್ಕೆ ಸಮಾನವೊಂದುಂಟೆ 
ಪಂಟಿಬಾಣಗಳಲ್ಲಿ ಒಂದು: ಮರ್ನೋಮಥವ ಮದರ ಮೋಹನ ಸಂತಾವನ | 0) (ಟಾ ೩-೩೦). ೨. ತೃಪ್ಪಿಹೊಂದಿದ; ತಣಿದ : ಸಮಾನಲಾಗರ್ಯೋಗಧರಿತ ಪರಮ 
ದಶೀಳರಣಾಗಳಂಬ ಕಾಮದೇದವಯ್ದಲರಂಐನ ಶಕ್ತಿಗಳುಮಹೊಂಡುಮಾಡಿ ಖುಖದಿಂ ಸಂತುಷ್ಟವುನ್ವಪೃದಯರಾಗಿ (೧0೩ ೬-೬). (ನಾ). ೩. ಸಂತೋಷ; 
ಅತವ wana Na) ಹಿಗ್ಗು : ಪಾಹ್ಟುಂಗದೆಂಗಿ ದಂಬುಗೆಮತರೆದ್ದು ಸಂತುಷೃದಿ ಬೀಳ್ಕೊಂಡರೊಡರೆ 
ಸಂತಾಹವೆದಹು (ಕ್ರಿ). ಅತಿಯಾದ ತಾಪದಿಂದ ಕೂಡು : ಬ್ಹುದು ಕರ್ಗಣಿ (ಅಂತ ಟಾ). ೪. ಸಂತೋಷಗೊಂಡವನು : ಸಂಪೂರ್ಣಂ ಸಂತುಹೃವಾದು 
ಕುವರಿಯ ಹರಣ ಕಂಗ್ಳ್ಬುದು ಸಂತಾಪವೆರೆ (ಮೋಡ ಶಾ-ಣಾ), ಎನ್ನ ಭಕ್ತಿಗೆ (ಅದ್ಬುತ. ೩-೬); ಉಂಬಳಿಧೂಮಿಯನ್ನು ಅಗೆಯುವಾಗ ದೊರೆತ 
ಂಖಾವೆ 4 ಬೆರಸು (4 ಬೆರೆಯಿಸು)) | ನೊಳಂದೇಶ್ವರವಿಗ್ರಹ ದುತ್ತು ಏಳು ಕೊಪ್ಪರಿಗೆ ಡ್ರದ್ಧದಿಂದ ಸಂಚುಷೃರಾದರು 
ಸಂತಾಪಸೂಟಕಭೆ (ನಾ). ಒಬ್ಬ ವೃಕ್ತಿಯ ಮರಣಾನಂತರ ತಮಗಾದ (ತೊಳಿ. ೬೨). ೫. ತೃಪ್ಪಿಗೊಂಡವನು; ಸಂತೃಪ್ತ : ಎದೆದರ್‌ ಜಂತುಪ್ಪ 
ದುಃಖವನ್ನು ಪರಸ್ಪರ ವ್ಯಕ್ತಪಡಿಸುವ ಸಲುವಾಗಿ ಆತನ ಆಪ್ತರು ಸೇರುವ ಉದರ್‌ ಕದವದೆೊಳಿದಿರು ಮಾಚ್‌ ಮುಖಯ ನಿಂದಾಂತರಿಧೂವರ್‌ ಧಸ್ಮಮುದರ್‌ 
ಸಭೆ : ಮಲುದಿದೆ ಕಾಲೇಜನಲ್ಲಿ ನಡೆದ ಸಂತಾಮಸಂಚಟುಧೆಯಲ್ಲಿ . . . ರಾಯರ (ಉಪ್ಮಣ. ೨೫ ಕೂದ್ರಕ)) ಬಂದ ಬಂಗರುಕೋಟಿಯು ಹಾರಂದದಿಂ ಸಂತುಷ್ಟರಂ 
ಪ್ರಳಟತುಗ್ರಂಥಗಳ ಒಂದೊಂದು ಪ್ರಶಿಯನ್ನು ಜೋಡಿಸಿ ಇಟ್ಟದ್ದರು (ಐತವ್ಕ. ೧೬೦). ಮಾಳ್ಪಂದದದನೊಳು (ಆತು ೩೦-೬): ಶ್ರೀರಮಣ ಸಂತುಷೃನಾದೊಡೆ ಬೇಲ್‌ 
೩. ಸಂತಾಮಸಂಟೆಕುಮಾ। ಅ) ಭೋಜನವೆಮಗೆ ಬೇಹುದೆ (ಬಲ್ಮಾಆ. ೧-೪) ಸಂ) 


ಶಂತಾಹಿತ (ಗು). ೧ ಅತಿಯಾಗಿ ಸುಟ್ಟ; ಕಿಕಾಗುವಂತೆ ದಹಿಸಿದ : | | ಸೂಂತುಪ್ಪಗೊಳಿಸು (ಕ್ರಿ). ಸಂತೋಷವನ್ನುಂಟು ಮಾಡು; ಉಲ್ಲಾಸಪಡಿಸು : 
ಸದೃಕ್ನಂತಾವಿತೆ. ಲೋಪಖುತ್ರಿಕಹನಿರಂಭಸಂಭೃತದ್ಲೋಷಗಲತ್ನಾಂಗಳಗಳದ್ರು ಏನಗೇಮೆ ಕೊಟ್ಟು ವಾಮ ಸಂತುಷ್ಟಗೊಳಿಸಯುಲ್ಲೆ ? (ಜಟೂಣ್ಜು ೧೬೧). ಕದರಸಂಕಲ್‌ಯಿಂದೆ 
೪ರ . . . ಮುಷ್ಕರ್ನಾಮಕ್ರಿಂಡತ್‌ ಸ್ವರವರ್ರೀಚರ್‌ ಬೈನಿಸಲಾಆದ ತಡದಡಿಸ | ಸಹ್ಯದಯರನ್ನು ಸಂತುಪ್ಪಗೊಳಿಸಿದರು । ಬಣ. ೧೩೩) 
'ವುತಯಯ (ಅಜಿ ೫.೩೬೮). ೨. ದುಃಖಗೊಂಡ;ವೃಥೆಗೊಳಗಾದ : 'ಸಂತಾಪಿತೆ (ರಂತುಚ್ಟ *- ಕೂಸ್‌, 4 - ಇಯು) 
ಹೃದಯ" ವರಾ. ೩. ಚೆನ್ನಾಗಿ ಕಾಯಲ್ಲಬಟ್ಟುದು: “'ಸಂತಾಪಿತಃ, .. ೫ದುಲು, | ಅ) ಸಂತುಪ್ಛಾಂತರಂಗ (ನಾ).೧. ಸಂತೋಜಗೊಂಡ ಮನಸ್ಸು : ಅ 
ಸೆಳೆ ಮುಂಚಾದವುಗಳಲ್ಲಿ . . . ಉಯಿಸಲ್ಪಟ್ಟಂಧಾದ್ದು'" (ಒಡ್ಮಾಟಿ. ಟಾ), |೫ಂ.| | ರತ್ನಮುದ್ರಿಕೆಯನಿತ್ಮಂತ ಪಂತುಪ್ಪಾಂ್‌ರಂಗಸಂಗತನಾಗಿ ಕಂಡು (ಬುಡುಮಾ. ೪-೧೫ ಎ). 


ಸಂತುಷ್ಟಿ 


9, ಸಂತೋವಗೊಂಡ ವ್ಯಕ್ತಿ ; ಹರ್ಷಚಿತ್ರ: ಆತ್ಮಚ ಹೃಷ್ಟೋತೃಟ್ಟ 
ಸಂತುಟ್ವಾಂತರಂಗನದರ ಪೆದೆಯೌವದಳ್ಳಿ ನರದ ರೂಪಾತಿತಯಕ್ಕಂ 
೬೬. ಬೆ್ಕಜೆಂಬಟ್ಟು (ಉಂಟಿಪು. ೩ ಕಾ ದ). ಸಂತುಷ್ಟಾಂತರಂಗರಾದ ಆ ದಂಪತಿಗಳು 
ಎ 6ೊಂಡಾದಿದದು (ಆಡ ೧೯), (ನಂ.1 

ಸಂತುಪ್ಟಿ (ನಾ). ೧. ಸಂತೋಷ; ಹಿಗ್ಗು : ಉಚಿತ ಸತ್ತ್ರಿಯೆಗಳಿಂ ಸಂತುಪ್ಪಿಯಂ 
ಪಡಿಸಿ (ಟ್ರೂ ೫೯-೬೪). ೨. ಸಂಪೂರ್ಣವಾದ ತೃಪ್ತಿ - ತಣಿವು 
ಜಂಗಮದಾವ್ಕಾದವಾದರೆ ಲಿಂಗಖಂತುಪ್ಪಿ (ಟರ ೧೫೬); ಸಂತುಖ್ಬಿಯೇ ಜುಖಕ್ಕೆ 
ಮೂಲವು. ಆಸಂತುಷ್ಟಿಯು ದುಃಖಕ್ಕೆ ಕಾರಣುವು (ಅರ್ಜುರ. ಆ). ಸಂ) 

ಸಂತುತ್ಟಿಬಡಿಸು, ಸಂತುಪ್ಪಿಪಡಿಸು (ಕ್ರಿ). ತೃಪ್ತಿಗೊಳಿಸು ; ತಣಿಸು : 
ಪ೦ಿನರಿಯ ಯಜ್ಯದಯು ವಿಧೆಟಸು ಪುರಪತಿಯ ಸಂಯುವ್ಟಿಬಡಿಸಲು (ಆಟ್ಮಾಳಾ ೪-೬೦). 
ಸಲತುಷ್ಟಿಪಗಿಸು : ಲಮುಲರ್‌... ಉಡಲ್ಕೊಟ್ಟು ವೀಳೆಯಮನಿತ್ತು ಸಂತುಪ್ಟಿನಡಿ 
(ಡಡ ೧೬-೬) ಉತ್ರಮ ಉಡುಗೊರೆಗಳನ್ನೂ ಯೋಗ್ಗಶಾಮಸಾರ ಪ್ರಭುಗಳ 
ಹಸ್ತದಿಂ ಕುದಿಸಿ ಸಂತುಷ್ಟಿಸಡಿಸಿ ಕಳಿಸಿಕೆಂಬ್ಬರು (ಕಾರ ೧೭). 

Won + ಪಡಿಸು; 

ಪಂತುಸ್ಟಿವಡೆ (ಕ್ರಿ). ಸಂತೋಷಿಸು; ಓಗ್ಗು : ಇಹ್ಟುರ್ಥಫಲವು ಕೈಸಾರ್ದು 
ಸಂತುಪ್ಟಿವಡೆದು (ಮೈಲಾಂ. ೧.೧೧) (ಸಂತಿ 4 ಬಡೆ) 

ಸಂತ್ರೂಸು (ಕ್ರಿ). ೫ ಸಂತುಪ್ಪಿವಡೆ : ಆದಿದಿಂದಾಧರಿ, ಬತುವಿಧರಾದ ದುಗ 
ಅಂದ ಮದ್ನಣೆಯಾದಿ ಸಂತುಪ್ಪಿಸುತ (ಬಾಲ ೪೧-೩೨). (ರುತುಷ್ಪ 4 - ಇದು) 

ಸಂತೃಪ್ಪ (ಗು). ೧ ತೃಪ್ರಿಗೊಂಡ; ತಣಿದ : ಕೋಸಲದೊಳಾ ಗಂಧ ಮುಂಘರಯ. 
ಮಾರಿದ ತಿರತೆಯುಮಂ ಸಂತ್ಯಪ್ರ ಸುಖಿಯುಮುಂ ಕಾಣೆ (ಶ್ರಐಡಯಾ, 34-೭3). 
(ನಾ). ೩ ತೃಪ್ತಹೊಲದಿದವನು; ತೃಪ್ತ : ಅವ್ರದಾಳ್ಮಂಗೇಸ್ಹು ಸಂತ್ಯಪ್ರಜಾಗಿ 
ದೊರೆ ಬಂದದು. . . ರಾಮನು (ಕ್ರೀಯಾ ೧). ಗತ] 

ಸಂತೃಪ್ತಿ (ನಾ). ಸಂಪೂರ್ಣ ತೃಪ್ತಿ - ತಣಿವು: ಪ್ರಪಂಚಕ್ಕಿಲ್ಲ ಸಂತೃಪ್ಲ 
ಯನ್ನುಂಟುಮುಡುವ ಮೇಘಗಳು ಧೂಮಿಯನ್ನು ಶೃಪ್ತಿಗೊಳಿಸುತ್ತದೆ 
Cure. a) |ಸಂ.1 

ಸಂತೆ, (ನಾ). ೧. ಕಂಠಪಾಠ ಮಾಡುವುದಕ್ಕಾಗಿ ಮತ್ತೆ ಮತ್ತೆ ಓದುವುದು; 
ಬಾಯಿಪಾಠ ಮಾಡುವುದು: (4. ೩. ಓದಬೇಕಾದ ಭಾಗ; ಪಾಠ: (9. 

ಕಡೇ. 8 ತಮಿ. ಚೈ ; ಶೆಲು. ಸಂತ ./ ಮದಾ. ಸಂಥಾ) 

ಸೂತ. ಸಂತಿ, ಸಂತು. ಸಂಥೆ (ನಾ). ೧ ಗುಂಪು; ಸಮೂಹ : ಅಮರ 
ಬುತುಗಳ ಪೂಗಳಮೊಂದುಮಾಡಿ ಪೂವಿನಂಟುಗಳಂ ವಣ್ಣಲೆಂದು ಕಾಮರೇವಂ 
ಮೂಡಿದೋಟನೆ ಸಾಲೆಯಿರ್ವಂತಿರ್ದ ಪುದಿನ ಸಂತೆಯೊಳ್‌ (ಈಯಾ. ೪-೪ ದ); 
ಅದ್ನಾ - ಅದತೆ; ನಯ್ಮಾ- ಹೆಂತೆ (ಕಡುವ. ೨೩: ಪ್ರೋ): ಹಂಗಳ ಸಂತೆ, ಶ್ರಾವಣದ 
ಹಸಿರು ಚಂಗನೆ ಟಿಗಿಯುವ ಚಿಗುರಿ (ನವನು ಇ). ೨. ಗೊತ್ತಾದ ಸ್ಥಳ ಹಾಗೂ 
ಕಾಲದಲ್ಲಿ ವ್ಯಾಪಾರಕ್ಕಾಗಿ ಸೇರುವ ಅನೇಕ ಬಗೆಯ ಪ್ರದರ್ಶನ, 
ಮನರಂಜನೆಗಳಿಂದ ಕೂಡಿದ ವೆರವಿ; ಜಾತ್ರೆ : ಹೊಂದ ಸಂತೆಯದೊಂದು 
ದುಡ್ಡು ಇತ್ತು; ಅದನ್ನು ಇಂದು ಒಬ್ಬ ಕುರುಡ ಶಿರಳುಗೆ ಕೆ.ಂಟ್ಟೆಮೆ (ಮೂವ ೪-೮೩) 
ಉಣಲಿಹುದದು ಕಂಡೆನೆಲ್ಲ, ಕೊಳ್ಳಲಿಹುದನು ಕೊಂಡೆನಲ್ಲ; ಹಿದಿದುದೆಂದೀ ಸಂತೆ 
ಬಲ್ಬಳಾರು ವೆರಸಿದವಲ್ಲದೆ? (ಗ0ಮಿ ಜಾ): ಸಂತೇಷೊತ್ರಿಗೆ ಮುಂಡು ದೊಳೆ ರೇದ 
ಜಾಗೆ (ಗಳು. ೩. ಸರಕುಗಳನ್ನು ಮಾರುವುದಕ್ಕೂ ಕೊಳ್ಳುವುದಕ್ಕೂ 
ನಿರ್ದಿಷ್ಟದಿನಗಳಲ್ಲಿ ಜನರು ಸೇರುವ ಸ್ಮಳ; ಗುಂಪು ಸೇಲ ವ್ಯಾಪಾರ 
ಮಾಡುವ ಚಾಗ : ಸಂತೆಯೊಳಗೊಂದು ಮನೆಯ ಮುಡಿ ಶಬ್ಧಕ್ಕೆ ನಾಟದುಡೆಂತಯ್ಕ 
(ಗಿದ, ಒ.ಇಇ-೧ಐೂ.); ಕಲ್ಲುಸಕ್ಕರೆ ಕೊಳ್ಳಿರೋ ಎೀವೆಲ್ಲರು. . . ಸಂತೆಸಯಗೆ ಹೋಗಿ 
ತ್ರಮಪಡಿಸುವುದಲ್ಲ ಸಂತೆಯೊಳಗೆ ಇಟ್ಟು ಮುಖುವುದಲ್ಲ (ಕಾಡಿಂದ ೧-೧೬೩-೬). 
೪. ವ್ಯಾಪಾರದ ದಿನ''( ಅ). ೫. ದೊಂಬಿ; ಗದ್ದಲ. ಸಂತಿ: 
೩. ಸನ್ಪೆಯ ಉಟ್ಟುವದಕ್ಕೆ ಕೊಟ್ಟ ಕಂಡಗಿ ಚಾಖರದ ಕ್ರಮದೆಸ್ರೆದ್ದರೆ. . . ಹುಳರು 


6೨೩೯ 


6 


ಬ) 


14] 


ಸಂತೆಹುಟ್ಟುವಳಿ 


ದ್ಹುಯಲು ಅಲ್ಲಾ ಕೂದಿ (೬೩. ರಮ್ಯಳ ೧-೨೨, ಖು). ಸ೦ತ್ಮು: ೧ ಅವವ 
ಮಧುವಿವಾದಾಸ ಕಾವದ ಬೀಡು ಬ್ರೌವಿದೆ ಸಂತೆಸಲ್‌ ಪಕ್ಕಿ ರಾವು (6ರ ೧೧-೬೨). 
ಸಂಥೆ : ೨. ಬೂಣ್ಮೆಯೊಳಾದಿತ್ತವಾರದೊಳ್‌ ನೆರೆದ ಸಂಥೆಯ ಸಿಂಗವಟ್ಟಿಗೆಯ 
ಸುಂಳಮಂ ದೇವರ ಎವೇದೃಕ್ಕೆ ಬಟ್ಟರ್‌ ೬೬. ೫. ೯೪-೨೪ ೪೧6), ಸಂಗಿಯಟ್ಟ 
ಮುಟ್ಟಿಟ್ಟಗಳ್ಲಿ ಬುಧವಾರದ ಸಂಢಯೆ ಮಂಡಿಯನ್ನು ವಿಯುವಿಯಲು 
(ಎಡ. ರಾಣಣ, ೧೦-೫೬12): ದೊಲಗಿ ಎದ್ದಂತೆ ಅಲಕವೆದ್ದು ದುಗಿಸಿದಿರಿ ಒಂದು. 
ತಂಧೆ (ಉನ ೬೪). ೬ ತೆಂಕಣದಿಕ್ಕಿಗೆ ಟ್ರಹ್ಮಸಮುದ್ರಕ್ಕೆ ಸೋಹ ಸಂಧಯ 
ಜಾದಿಜಂ ಮೂಡಣಕಡೇಲು ನಡಿಸಿದ ದಾಮನಮಾದ್ರೆಯ ಕಲ್ಲು ಮೇರೆ 
62೩ ೩೩ ಶಿರಾ ೯೫-೧೩೨: 160), "ಸಯ್ತೆ' ಪರಾ, 
ನಡೆಳಟ್ಟು ಇ ೧. ವ್ಯಾಖಾರಕ್ಕಾಗಿ ಸಂತೆಯು ಸೇರು : «9. 
೨. ಪರಿಶೆಯನ್ನು ಏರ್ಪಡಿಸು; ಸಂತೆಯನ್ನು ಏರ್ಪಾಡುಮಾಡು : ಕಳ್ಳಕಳ್ಳರು 
ಡಿ ಸಂತೇಳಿಟ್ಟದ ಹಾಗೆ (ಇದ). ನಂಠೆಕಟ್ಟಿ ಇ ವ್ಯಾಪಾರಕ್ಕಾಗಿ ಜನರು ಸೇರುವ 
ಸ್ಥಳ : ನೆರೆ ಸಂತಳಟ್ಟೆಯ ಬಳಿಯ ಹಿಂತೋಟಕ್ಕೆದಿ, ದೆರೆದರ್ಗೊರೆದುಲಂತು 
(ಕಪ ೪೨-೪). ಸಂತೆಸೂಡು ೫ ಸರಕುಗಳ ಮಾರಾಟಕ್ಕಾಗಿ ಸಂತೆಯು ಸೇರು: (9. 
ಸಂಜೆಸರಿ * ಸಂತೆಕೊಡು : ಸಂತಪರೆಯುದದ್ಕ್ಕಂತ ಮುಂಡೆ ಗಂಟುಗಳ್ಳಿರ ಜಾದಳ 
(ಇದೆ). ಸಂತೆಯ ಕಟ್ಟಿಸು, ಸಂಘೆಯ ಕಟ್ಟಿಸು ಇ ಪರಿಶೆಯನ್ನು ಏರ್ಪಾಟು ಮಾಡು; 
ಸಂತೆಯನ್ನು ಏರ್ಪಡಿಸು : ನಾಲುಮುಂಲೆ ಸಮಸ್ತ ತಲರು ಚಿಳ್ತಾಳಿಡತವಾಗಿ 
ಕೂದಿ ಸನ್ರೆಯ ಕಟ್ಟಿಸಿದ ಸದ್ಬುದ್ದ (೩. ೩ ಟೌರಾಗ್‌. ೭೨-೧೨; 1 ಎಂ): ಪಟ್ಟಣದರೂ ಮುದಿ 
ಸನ್ಮೆಯ ಕಟ್ಟಿಸಿ (ಎ೩ ದ, ಹಕ್ಕಡ ೧೨-೬೨ 1219). ಸಂತೆಯಮುಂದಿ ೫ ಸಂತೆಯ 
ದಿನದಂದು ವ್ಯಾಪಾರಕ್ಕಾಗಿ ಸೇರಿ ಅನಂತರ ಡದುರುವ ಜನ: 
ಸಂಯಾರವೆಂಬುದೊಂದು ಗಾಳಿಯ ಸೊಡರು ೩ಲಿಯೆಂಬುದೊಲದು ಸಂತೆಯ ಮಂದಿ 
(ಟನ, ೧೩೪). ಶುಚೆಯ ಸುದ್ದಿ ೫ ಗುಂಪಿನಲ್ಲಿ ಒಬ್ಬರಿಂದೊಬ್ಬರಿಗೆ ಹರಡುವ 
ಮಾತು; ಗಾಳಿಮಾತು; ವದಂತಿ : ದೇದವೆಂಬುದು ಓದಿನ ಮುತು ಶುಸ್ತ್ರದಂಬುದು 
ಸಂತಾ ಥಯ ಸುದ್ಧಿ (ಅದರ ೧೯೬ ೬) 
[ ಹಂ. ಸಂಸ್ಥಾ-/ತಮಿ, ಚೆಪ್ಪೈ; ಮುಲ. ಚಸ್ರ; ಹುಳು. ಸಂತೆ; ಶೆಲು. ಸಂತ) 
ಸಂತೆಕಾಯಿಕ (ನಾ). ಸಂತೆಯಲ್ಲಿ ಮಾಡುವ ಕೆಲಸೆ : ಸಂತೆಳಾಯಿಳೆ,. . ಡೆ 
ಉಯ್‌ ಇದುಳಳಾಯಿಳವೆಂತವಳೆ ಪೆಸರಿಟ್ಟು (ಲ್ಲಾ ಇಇ). (ಸಂತೆ ೪ ಕಾಯಿಕ) 
ಸಂತೆಪಸರಾಯಿ (ನಾ). ಸಂತೆಯ ಅಂಗಡಿಗಳ ಮೇಲೆ ಹಾಕುವ ತೆರಿಗೆ : 
‘ays a). (ತೆ, + ದಲಾಯಿ 


| ಸಂತೆಪಃಗೆ (ನಾ). ೫ ಸಂತೆವಸರಾಯಿ : ಸಂತೇಮಗೆ ಮಂಲೆವಿಯ ಸಹಾ ಕೊಡಬೇಬ. 


| 


|| 


(ರ, ಹೊಳಿದ್ದೆ ೩-೪೧. (ಕಡಾ), ಸಂಕರ ಸಂತ ದೂಗೆಯುಂದಲು ಗ... ಶಿವಾ 
ರ೯ತವಾಗಿ ಬಟೆವಾಗಿ (ಮ್ಯಳಲಿ. ೧೧೬ ೨೪-44; (ಯೂ). (ಸಂತೆ, 4 ಮಗೆ (£ಮಯಿಗೆ)] 

ಸಂತೆಮರ್ಯಾದೆ (ನಾ). ಒಂದು ಬಗೆಯ ಗೌರವ : ಈ ಛಳಿಯಲು ಕಟ್ಟ 
ಸಂತೆಮೆರ್ಯಾದೆಯ ಕ್ರಮವೆವ್ರೆಂದಡೆ (-ಎ. ೧೯ ಹಾಹಗಲ್‌.ಈಾ- ತಾ; 7). 

ಓಡ, * ದುರ್ಯಾದೌ 

ಸಡೆಮ್ಬುಣ (ನಾ). ವ್ಯಾಪಾರಕೇಂದ್ರವುಳ್ಳ ಪಟ್ಟಣ; ಸಂತೆ ನಡೆಯುವ 
ಪಟ್ಟಣ: ಸುನ್ನಾಪತ್ರವ--ಸುತೆಮ್ಬುಣ (ಕಣಾದ, ೫೨ ಕ್ರೋ): ರನ್ನದಟ್ಟಗ್ಗೆ ರತ್ನಲಿಟ್ಟಿಕಾ; 
ಸಂತೆಮ್ಬುಣಂ. ಸಂಸ್ಥಾಪತ್ರನಂ (ಕಬ್ಬಾಜು. ೬೬ ತ್ರಯೋ). (ಸಂರ, 4. ಜಟ್ಟಣ; 

ಪಂತೆಸೂಳೆ (ನಾ). ಕೀಳುಮಟ್ಟದ ಸೂಳೆ : ಚರರೊಡದೆ ಪರದಾರಗಮನಂಗಳಲ್ಲಿ 
'ಹುದಾಡುದ ಸಂಶೆಸಂಳಿಯ ಮಕ್ಕಳ ದಿರಕ್ಷರಂದರ ನಗುವರಯ್ಮ ನಿಮ್ಮ ಶರ್ಶಮು 
(ಲಾಯ ೧೯೧-೧೬೧): ಸಂತೆಸೂಳಿಯ ಬಿಟ್ಟಿ ಮನೆ ಹೆಂಡತಿ ಬಿಟ್ಟ (ಉರು. 

ಹಂತ 4 ಸೂಳಿ) 

ಸುತೆಹುಟ್ಟುವಳಿ (ನಾ). ಸಂತೆಯಿಂದ ಬರುವ ಆದಾಯ; ಸಂತೆಯಲ್ಲಿ 
ಸರಕುಗಳ ಮಾರಾಟದಿಂದ ಬರುವ ಲಾಧ : ಈ ವೆಣೆಯಲ್ಲಿ ಬುದ 
ಬಿತಸ್ಪತಿವಾರ ಸಂತೆಹುಟ್ಬುದಳಿ ಸಹಾ. . . ಕೈಂಕರ್ಮಳೆ ಸಲುದುದು (೩ನ ಉಲಿ ಹಾಡದ. 
ತಾ 1724), (ಕಂತೆ, * ಜುಟ್ಟುವಳಿ] 


ಸಂತೆಷೇಳು (ಕ್ರಿ). (ದೇದಪಾಳ, ಅಮರಕೋಶ ಮುಂತಾದುವುಗಳನ್ನು) 

ಬಾಯಿಪಾರಮುಡು , - ಕಂಠಪಾಠ ಮಾಡು : «4. 
ಓತ, 4 ಹೆಣು (ಆ. ಬೇಟ್‌)) 

ಸಂತೈಕೆ "ಸಂತಯಿಕೆ' ನೋ. 

ಸಂತರು 'ಸಂತಯಿಸು' ನೋ. 

ಸಂತೊನಮಾಳ (ನಾ). ಒಂದು ಪ್ರದೇಶದ ಹೆಸರು : ಕೌಟಮಣಲೆಯರುಂ 
ಮ್ಯುದುಟಬೂಡುಂ ಸದ್ರೊದಮುಳ ಕೀಖದೆಬ್ಬಗಲಾ ಯ್ಲುರ್ದ್ವೈರ್ಗ್ಗಂ (ಎ೩ ಸಾ. ಜಾಮಾ 
ತಾತ. ಜು. (ಯ). 171 


ಸಂತೊಪ 'ಸಂತಸ' ನೋ. 


ಸಂತ್ರಾಣಿ 


ಸಂತೋಪಕುಟ (ನಾ). (ಯಾವುದಾದರೂ ವಿಶೇಹಸಂದರ್ಭದಲ್ಲಿ) 


ಸಾಯಂಕಾಲ ಸಂತೋಟಕೂಟದಲ್ಲಿ ಬಾನು ಆದಳಿನ್ನು ಸಂದ ಓ (ಮೆ. ೧೩೨) 
(ಸಂತೋ 4 ಕೂಟ! 


ಸಂತೋಷಗೊಳಿಸು (ಕ್ರಿ). ೧. ಹರ್ಷವನ್ನುಂಟುಮಾಡು; ಆನಂದಪಡಿಸು: 


ದಿನ4ಂದು ಹೊಸ ಹೊಸ ಸುಳ್ಳರು ಹೇಳುತ ಹೆಣ್ಣರು ಸಂತೋಷಗೊಳಿಸು 

(ಇಹ ೧೫೦ ೪). ೨. ತೃಪ್ತಿಪಡಿರು; ತಣಿಸು ; ದುಯರಧನ ಅದಂನ್ನು 

ಚನ್ನಾಗಿ ಸನ್ಮಾವಗಳಿಂದ ಸಂತೋಷೆಗೊಳಿಒಲ್ದಾದೆ ( ಐಜಿ ೧೨೬). 
(ರಂತೋಷಗೊಳು 4 - ಇಯು! 


ಸಂ್ಯೋಷ (ನಾ). ೧. ಹಿಗ್ಗು; ಆನಂದ : ಶಾಯ್ಕಾದಿಂದೀ ಕಾಂತೆಗೆ ಸಂತೋಷಮಂ | 1) ಸಂತೋಷಗೊಳು, ಸಂಶೋಪುಗೊಳ್ಳು (ಕ್ರಿ). ಹಿಗ್ಗು : ಆನಂದಿಸು: "ಸಂತೋಷ 


ಮಾಡಿಮೆದಲ್‌ (ಳಾದಂಧ ಒಟ). ಸಂತೋಷಮಿಲ್ಲ ಛಯಮಿಲ್ಲುಂತೆ ಪರಾಮ್ಮುಖ 
ಪಮಿಷ್ಟರೋಳ್‌ ದಗೆಯಂಳ್ಲಾಂ ಮಂತಣದನ್ಯಗೃಹಾವಾಸಂ ತಪಗುಪಾತೆ ಕೊಲದಾಕೆ 
ವಿನೂತೆ (ಕುದಿ ೧೧೪); ಹಿರಿದು ಸಂತೋಷದಿಂ ದಾಣಿ ಬಂದು ಇಿಮಂತಿರ್ಕೆ 


ಪವೀಾಮಸೌಲಿಧದೆವೋಲ್‌ ಬಿಪ್ಟಾಗ್ರದೊಳ್‌ ರುದ್ರರಾ (ಆವಿ ೧). ೩. ತೃಪ್ಪಿ;| 


ತೆಣಿವು : ಠರಗುತು ದಂರೂದುತೂಲ್ಲಿಯೇ ಪರಿಣಾಮಿಸಿರ್ಶದೇ ನಂತೋದ 
ಮುಖದ್ರದು (ಎಎ ೧೩೦) ೬ (ಯೋಗ) ಯೋಗಾಂಗದ ಐದು ವಿಧವಾದ 
ನಿಮಮಗಳಲ್ಲಿ ಒಂದು; ದೊರೆತುದರಲ್ಲಿ ಸಮಾಧಾನ ಹೊಂದುವೆ: 
ವಿಯಮದೆಂದರೆ ಮಾಡತಕ್ಕದ್ದು. ಅದು ಕೌಡ, ಸಂತೋಷ, ತಪಸ್ಪು, ಸ್ವಾಧ್ಮಾಯ, 


ಗೊಳಿಸು' ದರಾ. ಸಂತೋಷಗೊಳ್ಳು : ಸಂತೋಸಗೂೊಂಡ ಕೋತಿಯು 
ಕುಣದಾದಿದಾಗ ಆದು ಈ ಗುಂಡಿಗೆ ಬಿದ್ದು ಸತ್ತುಹೋಯುತು (ತ್ರಯ 1, ೫೬). 
ಓರಂತೋಷ 4. ಕೊಳ್ಳು (ಎ ಕೊಳ್‌,)| 


ಶಂಶೋಪಣ (ನಾ). ೧. ಸಂತೋಷವನ್ನುಂಟು ಮಾಡುವಿಕೆ; ತಣಿಸುವಕೆ. 


೨. ಸಂತೋಷವನ್ನುಂಟು ಮಾಡುವ ದ್ತು,- ಪದಾರ್ಥ : ದುಹುಜದಣಿ 
, ೬ ಸಂತೋರ್ಜಃ ಸಿದ್ದಿ ಲೇವಾದಿಸುವು್ತುಗಳನೇಕಮಾಗಿ ಅಲ್ಲಿಯಣ ಶಿವಭಕ್ತರಿಗೆ 
ಸುಕ್ಳತಾಮರೂವವಿಂದಾನಂದಕರಗಿಳಾಗಿರ್ಕುಂ (ವಿಜ. ೫-೦). ಸಂ) 


ಕಂತೋಷದಾಲ ಇ ಉಲ್ಲಾಸವನ್ನುಂಟುಮಾಡುವ ಗೆಳತಿ: ದುರ್ಗಂಧ, 30) ಮಂಡೂವಾಡಿ , . . ಸಂಶೋಷನಾದಿ ಇಬಹೀ ಪ್ರಧಮನಾಡಿಯೊಳಗಾದ ಘೋರ 
ರಾ ೪-೧೫೫) UN) (ye we Us) 
ಸಂಶೋಷಂಬದಿನು ಸಂಯೋಷಪಡಿಸು (ಕ್ರಿ). ೧. ಸಂತಸಪುಂಟುಮಾಡು; ಸಂತೋಷಪಡಿಸು "ಸಂತೋಪಂಬಡಿಸು' ನೋ. 
ಅನಂದಗೊಳಿಸು : ತಮ್ಮಲ್ಲಿಗೆ ವಂದ ಆಸಿಯನೊಳ್‌ ದಿನಯಮುಂ ಮುಡಿದು | | ಸಂತೋಷಪಡು "ಸಂತೋಷಂಬಡು' ನೋ. 
ಸಂತಂನಯದಿಸು (ಮಾಮಾ ೩-೩ ಐ) ಸಬ್ಮಾರಣಾವದರ್ಶರಾಪಾಡನಂಗಳಿಂದಂತು |3| ಸಂತೋಪಬಡು "ಸಂಯೋಪಂಬಡು' ನೋ. 
ಬ್ರಂಮುಂ ಸಂಯೋಪುಬದಿಸಿಯುಂ (ಒಂ ೬೨-೧ಐ). ತ. ತಣಿಸು; ತೃಟ್ರಗೆಎಳಿಸು : | | ಸಂರೋಪದಾಪ್ಪ (ನಾ). ಆನಂದದಿಂದ ಬರುವ ಕಣ್ಣೀರು; ಅನಂದಬಾಷ್ಟ; 
ಪಂಡಿತೆಗೆ ಏವಿಧವಿರೋದ೦ಗಳಂ ಕೋಟ್‌ ಮೆಪ್‌ದು ದಾನಖನ್ಠಾನಾದಿಗಳೊಳ್‌ ಹರ್ಪಾಶ್ರು : ಅಂತು ಸಂರ್ತೇಷಬಾಷ್ಟವಿಖರದಿಂ ಮಾದುಸುವಂೆಯುಂ ... 
ಶಂಶೋಹಂಬದಿಸಿ (ಇಂಪು ೪-೬೧ ಆ); ದೀಂ ದಡೆಬಿದೆಳಲತೆ ಮದೋಷ್‌ತಂದು ಬಬ್ನರಿ ಪ್ರತ್ರನಂಗಪ್ರತ್ನಂಗಂಗಳಂ ವೀಡುಂ ಧಾವಿಸಿ ಮೋಡಿ (ಚಂದ್ರವು, ೬-೧೨ ಹ). (ಸಂ) 
ಸಿದ ಬಾಲಕಿಯರಬಾಭರಣಪ್ರದಾವಾತಿ ಸನ್ಮಾನಂಗಳಿಂ ಸಂತೋಷಂಟಡಿಸುತಿರ್ದಳ್‌ | | ಸಂತೋಷಿ (ಗು). ೧ ಆನಂದ ಹೊಂದಿದ. ೩. ತೃಪ್ರಿಗೊಂಡ. (ನಾ). 
(೫. ತಾ), ಸಂಶೋಪಪಡಿಸು : ೧. ಲಕ್ತಸಂಖೈಯ ಓರಂಣ್ಕ ತಂದು |ಖ) ೩, ಆನಂದದಿಂದ ಕೂಡಿರುವವನು; ಹರ್ಷಗೊಂಡವನು :ನಂಶೋಷಿಯುತ್ತಾಹಿ 
ಸೆಂತೊರಾಜಡಿ ಸುವಂತೆ ( ಟಾ, ೩೧೨): ಹೀಗೆ ವಂಚಿನಾದವರು ಶಮ್ಮತಮ್ಮ ಕೆಲಸಗಳಿಂದ ಯಳ್ಳು" (ಮರಾ ೬೯-೧೧); ದೀಲಾಬ್ದಳಾಂತಿಯುಳ್ಳಿ ಜನರು . . . ರುದ್ರವಾದು 
ಎರಾಟರಾಜದನ್ನು ಸಂತೋಷವದಿಸುತ್ತ ... ಜೀವಿಸಿಕೊಂಡಿದ್ದರು (ಭಾ. ೧೮). ಲಿಂಗಪೂಣ ರಾಗಿ. ಸಂತೋಷಿಗಳಾಗಿರು೦ (ಲೇ ಊಟ). (ಹಂ ಸಂತೋಷಿನ್‌) 
ಕಿಸಯೋಚಂಬಡು + - ಇಯ) (| ಪಂತೋಷಿತ (ಗು). ಹರ್ಹಗೊಂಡ;ಅನಂದಿತ : ಸಂತೋಷಿತಹ್ಯದಯದಿಂದಲ್ಲದುನ 
ಸಂತೋಪಂಬಡು, ಸಂತೋಷಪಡು, ಸಂತೋಷಟಡು (ಕ್ರಿ). ಓಗ್ಗು;| | ದಿಶ್ಯಾಮುಧಾರದಲಿ, .. ಮುದದಿ ತಾ ನಿಲ್ಲದೆ ಚರಿಸುವಂ (ಟೂ ೪:೫» ಸಂ) 
ಆನಂದಿಸು : ಉಪಕಾರಮಂ ಮನದೆ ಬಗೆದಾದಮುಮುಂ ಸಂತೋಷಂಬಟ್ಟಂ | 3] ಸಂಶೋಷಿಸು (ಕ್ರಿ). ಹಿಗ್ಗು; ನಲಿ : ಜಾಗರದನೆಯ್ದಿನುವ ದಿರದೆಯ್ದರಲು 
(ಯಾಣ ೪-೧): ವ್ರಸೇರಮಣಾರಾಜನಾ ಕುಮುಲಬೊಳಾದೆಂಂದು ಯೊಗ ಕೆಗೆ ಸಂತೋಷಿಸುತ ಶಿವರಾತ್ರೆಗೆ ಗಮಿಸಲುದೇಳ್ಳು ವಾವೆಮತ (ಓಪ್ರಾ ೫೬-೧೧); ದಿದ್‌ 
ಸಂತೋಹಂಟಟ್ಟು (ಆವಿಪು ೩-೩೨ ಈ. ವಮಭಾಗಭಟ್ಟವಭೀಷ್ಟಸಿಲ್ಧೀಯದುದೆಂದತಿ ದಿಮಸಕೆ ಳಾಸಲಾಸಂಭದನ ಸದೃರ್ತನೆಗೆ ಸಂತೋಷಿಸಿದರಾ ಧದ (ಕಂದಾ. ೨-೧-೪). 
ಸಂತೋಚಯಟ್ಟು (ಅತ ೧೪-೩೦). ಸಂತೋಪಪಡು : ತನ್ನ ಮಗಳ ಟ್ರಾಣದನ್ನು (ಸಂತೋಷ 4 - ದು) 
ಉಳಸಿದ್ದಕ್ಕಾಗಿ ಸಂತೋಷಪಟ್ಟು ಅವಳನ್ನು ದೇವತರ್ಮವಿಗೆ ಮುದುದೆ ಮುಡಿಕೊಟ್ಟನು | | ಸಂತೋಸ 'ಸಂತಸ' ನೋ. 
(64 ್ರ ೬-೭೩); ದುರ್ಯೋಧನನು , , . ತನ್ನಲ್ಲಿರುವ ಸೇನಾನಮುಂಪದನ್ನು ಮೋಡಿ | ಇ) ಸಂತೋಪಂಬಡು "ಸಂತಸಂಬಡು' ನೋ. 
ಸಂತೋಷನದುತ್ತಿದ್ದಾದೆ (ಇಲಾ, ೫೦). ಸಂರ್ಫೋಷಬಡು : ಬಾಗಿಲ ಮುಂದೆ | | ಸಂತ್ರಸ್ತ (ಗು). ೧. ಅತಿಯಾಗಿ ಹೆದರಿದ, - ಧಯಗೊಂಡ. (ನಾ). 
ಬಂದು ಶಿವಾ ಎಂದರೆ ಸಂತೋಷಖಟೈನೆಲಗದ್ದಾ (ಬಬರ. ೬೬೪), ಪಿ. ಅದ್ದಿ; ತೊಂದರೆ: ಆದರಿಂದ ದಿಹ್ಲೊನೆ ಆಭ್ಯಾಸ ಸಂತ್ರಸ್ತರ್ದಾಜಹುದೆಂದು 
ಸಂತೋಷ 4 ಪಡು) ತಿಳಿದು (ಐರರಾ. ೧೫ಾ). [ನಂ.1 
ಸಂತೋಷಕರ (ಗು). ೧. ಅನಂದವನ್ನುಂಟುಮಾಡುವ. (ನಾ). | |ಸಂತ್ರಾಣಿ (ನಾ). ೧. ಬಲವಾದ ರಕ್ಷಣೆಯನ್ನು ನೀಡುವ ವ್ಯಕ್ತಿ :ದ್ಯಢಸತ್ಕದಾಣಿ 
ತಿ. ಆನಂದವನ್ನು ಕೊಡುವಂಥದು : ಮುತ್ವರಮುಖದಿಂ ಹೃದಯರ್‌ಯ | ಆ) ಸಟ್ಟಿರಿತಾಂಗನಾಸಂತ್ರಾಣಿ (ಆಏ ೧೧-೬೧೬ ೨. ಬಹಳ ಬಲಶಾಲಿಯಾದ ವ್ಯಕ್ತಿ : 6. 
ವಡಮಮೃತಮುದಯಿಸಿದುದು ಸತಲಧವೃಸಂತೋಷಕರಂ (ಅಡಪ ೧-೬). ತಂ) (ಜಂ. ಸಂತ್ರಾಣಿವ್‌] 


ಅಡ್ವರವ್ರಣಿಧಾದ ಎಂದು ಐದು ಪ್ರಕಾರ (ಹನಾ. ೧ರಾ). ee pe 


ಪಂತ್ರಾಸ 


ಸಂತ್ರಾಸ (ನಾ). ಅಧಿಕವಾದ ಭಯ ,- ಅಂಜಿಕೆ. ೫) 

ಸಂತ್ರಾಸಕ (ನಾ). ಅತಿಯಾಗಿ ಹೆದರುವವನು,- ಭಯಪಡುವವನು : 
ಒಳ್ತಪದೂಳಲ್‌ಗವಪ್ಪುದು ದುಷ್ಕಣಾಯಸಂತ್ರಾಸಕಸಪ್ತುದು (ಆಲದ ೫). 

[0 

ಸುತ್ರಾಸಕದ (ಗು). ೧. ಅತಿಯಾದ ಭೀತಿಯನ್ನುಂಟುಮಾಡುವ : ತಂತ್ರಂಗಳುಮುಣ 
ಉವುದೆ ಸಂತ್ರಾಸಳೆರೊಗ್ರ್‌ಮೃತ್ಕುರಾಜವ ಬರದಂ (ಅಂಕ. ೬೧.9). (ನಾ). 
ಪ. ಅತಿಭಯವನ್ನುಂಟು ಮಾಡುವಂಥದು : ಉಪಗತ ದನದೇವೀಚಯ 
ಸ್ವಾಂತ್ರಸಂತ್ರಾಸಳರಂ ಫೋತ್ಕಿತ್ತು ಬಂಧಂ ದಡುಗೆ ಭಿನರದುಸ್ಟರ್ಧಿ ಕೈರಾತಘೋಷಂ 
(cag ೧೯೩). (Fa) 

ಸಂತ್ರಾಸಿ (ನಾ). ಬಹಳ ಭೀತಿಯನ್ನುಂಟುಮಾಡುವದನು : ಆ 
ಸಮಯದೊಳರಿಬಲಸಂತ್ರಾಸಿ ಬಲಿನ್ನಂ ತ್ರಿಪೃಷ್ಯಂ . . . ಆಮುವರಕ್ಕೆ 4ೆಯ್ದಾಸುವುದುಂ 
(ಉಪ್ರ ೫-೪೨); ನೆದ್ರುಶಿರೋಧರೆ ಸೀತೆ ಲೋಳಸಂತ್ರಾಹಿಯ ರೂಪು ಬಾರಸಖ 
ದರ್ವಣದೊಳ್‌ ದಲವಾಗಿ ತೋಣ್‌ ( ಹಾಹಾ, ೯-೧೧೨). (ಜಂ. ಸಂತ್ರಾಸಿನ್‌] 

ಸಂಸ್ವರಿತ (ಗು). ಅತ್ಯುತ್ತುಕತೆಯಿಂದ ಕೂಡಿದ : ಬಂದನು ಖೌಮಿತ್ರಿ ಸಂತ್ಸರಿತ 
ಮಾನಸಂ, ಪ್ರೋದ್ದೀಖ್ರೆರೇಜುಸ, ವಿರಳವರ್ಣ ದ್ರುಮದ . . . ಗೋಪುದಳೆ (ಅಲಾ. 
mame bal 

ಸಂಜೆ "ಸಂತ್ಕೆ' ನೋ. 

ಸಂಥೆಗಂಟಳಿ (ನಾ). ಸರಕುಗಳನ್ನು ತುಂಬಿ ಸಂತೆಗೆ ತರುವ ಎರಡು ಒಡಲಿನ 
ಚೀಲ; ಹೆಸುಬೆಚೀಲ : ಅಳಿಯ ವಿಠರಖರು ಸಂಢೆಗಂಳೆಯ ಹೇಚ್‌ ಎಂಟು ದಿಕ್ಕೆ 
ಕಳಸಾನುರಳಿ ಹೋಹ ಅಡಕೆಯ ಹೇಜುಯರಡನು , . . ಬಿಟ್ಟರೂ 
(ಹೌಸಿ x. x00, uh 1ಸಂಧೆ (ನ ಸಂತ) 4 ಕಂಟಳ್ಳಿ (< ಕಂಟಲೆ)) 

ಸಂದ "ಸಲ್‌' ನರಾ. 

ಸಂದಂಶ (ನಾ). ೧. ಕೂಡಿಕೆ; ಸಂಧಿ. ೨. ಇಕ್ಕುಳ; ತಂಡುಸ: ““ಇಕ್ಕುಲ್‌- 
ವ್ಯಾಧಿವಿಕಾರಂ; ಸಂದಂತಂ; ಶಾಂಡಸಂ'" (ಇಡದ ಹು. ೧); ಸಂದಂತದಿಂ ವಿಡಿದು 
ದಯ ಕೀಳ್ವಿನೀ ಮರಸಮು ಬಲಿದು ಏಡಿ ನೀವು (ಅಹ ೨-9 ೬), ೬ ಮ್ತು 
ಗಳನ್ನು ಹಿಡಿಯಲು ಬಳಸುವ ತೋರುಬೆರಳು ಮತ್ತು ಹದ್ದೆರಳು ಮುಂತಾದುವು. 
೪. (ಕೋಪ ಮುಂಚಾದುವುಗಳಿಂದ) ಅವುಡು ಕಚ್ಚುವುದು; ಔಡೊತ್ತುವುದು : 
ಸಂದಂತಮುಂ . . , ತಕ್ಕುದಲ್ತು ಅಂ ಗಾ ಐ). ೫. ಸ್ವರಗಳನ್ನು 
ಉಚ್ಚರಿಸುವಾಗ ಎರಡು ತುಟಿಗಳನ್ನು ಅಮುಕುವಿಕೆ,- ಒತ್ತುವಿಕೆ. 
ಒ ಕುದುರೆಯ ಬಾಯಿಯಲ್ಲಿರುವ ಮುಂಬದಿಯ ಹಲ್ಲುಗಳು :"'ಎರಡು 
ಸಡುದಂತಗಳು ಸಂದಂತಮತ್ಕು'' (ರಾರಾ, 6೬-೨೦); ಸಂದಂಶಂ ಬೀಲ್ಲುದುಶ್ಟಕ್ಕೆ 
ರಡುಬರಿಸಮುಂ ಶೀದೆ ಮೂಜಬ್ಮದಿಂ ಬಂದೊಂದಿರುರ (ಯೋಡೋಂದ, ೧೧-೬೯); 
ಮುಡುಲ್ಲಂ ಜಾಲ್ಕಕ್ಕಮುದೆಯುದು ಸಂದಂತಂ (*ತೃಹು. ೯-6). ೭. ಓಂದು ನರಕದ 
ಹೆಸರು. ಆ, (ನಾಟ್ಕ) “ಅಂಗೈಯಲ್ಲಿ ಸ್ಪಲ್ಪ ಹಳ್ಳ ಬೀಳುವಂತೆ 
ಅರಾಳಹಸ್ತದಲ್ಲಿ ಹೆದ್ವೆರಳು ಮತ್ತು ತೋರುಬೆರಳು ಇದೆರಡರ ತುದಿಗಳನ್ನು 
ಸೇರಿಸಿ ಹಿಡಿಯುವುದು" ' (ಉಕ, ೫.ಆ ಗರ್ಮಾಕುಖಾರ) : ಜಾವ್ಕಶಾಸ್ತ್ರದಲ್ಲಿ ಹೇಳಿರುವ 
ಹಸ್ತಗಳು ಯುದ್ಧದೊದರೆ ೧ ಪತಾಳ . , . ೨೧ ಸಂದಂತೆ. 2೨. ಮುಳುಳ, ೨೩. 
ಕರಜ್‌ವಾಛ. ೨೪. ಶಾಮ್ರಟಂಡ (ಆಲಾಖ್ಯ ೪೪ (ಪಂ) 

ನಂದಟ 'ಸಂದಣಿ' ನೋ. 

ಸಂದಟಿತ (ನಾ). ೧. ತುಂಬಿದುದು; ಭರ್ತಿಯಾದುದು : ಸಭೆಯು ಹೀಗೆ 
ಸಂದಟಿತವಾಗಿದಲು, ವಡುಹರಯದ ಒಬ್ಬ ಶ್ರೀಮಂತ ತಡುಣನು ಮೇಜಿನ ಮೇಲೆ 
ಎದ್ದುಎಂತನು (೪೪೫. ಆ), (ಗು). ೨. ಒತ್ತಾಗಿರುವ; ಸೇರಿದಂತಿದುವ : ಒಂದು 
ದಿನ ನಾಡದಮು . . . ಸುದಟಿತ ಶ್ರೀತುಲಸಿಮಾಲೆಯು ಕಂಥರದಲೊಲುವುತ್ತ 


೬ ೬ ಹಿಂಧುತಯನನ ಸ್ರುಷಿಸುತಾ ವಧದಿಂದಿಳಿದದು (4 ಳಳ ೩-೪). (ವ ಸಂದ) | ಅ| 


೮೨೩೧ 


ಸಂದಣಿಗೊಳ್‌ 


ಸಂಹಣಿ ಸಂದಟಿ, ಸಂದಲಿ, ಸಂದಳ್ಳಿ (ನಾ). ೧ ಒಬ್ಬಾಗಿದುವ ಸ್ಥಿತಿ; 


ಒಂದುಗೂಡಿರುವಿಕೆ : (6). ೨. ಗುಂಪು ; ಸಮುಎಕ : ಎಡೆಯುಡುವೆಯ್ದೆಯರ್‌ 
ಬಳಸಿದ ಬೇಡಪಾರಗರ ಸಂದಣಿಯಂಬವಚ್‌ಂ ದಿದಾಹದುಂಗಳದುದು ಕುಂತಿಮುದ್ರಿ 
ಗಳೊಳದ್ದರಿಯಾದುದು ವಾಂಡುರಾಜನಾ (ತಂಬಾ ೧-೧೦೬); ಎಂದುಂ ನಾವಆ್‌ಯೆವೀ 
ಭಕ್ತಣವಮಂಡಳಿಯ ಸಂದೇಕೆಯ (ಟಇಪ್ರು ೫-೯): ಇರದರಂದವನು ದೊಂಬಾಳದೀಗದ 
ಸಂದಣೆಗಳಲಿ ಸೆಳೆದಡಾಯ್ಡದ ಭಟರ ಮುತ್ತಿಗೆಯ (ಇಟ್ಕಾರ್ರೋ. ೧೧೯). ೩. ರಾಶಿ; 
ಒಟ್ಟಿಲು : ಒಂದೊಂದೆಡೆಯೊಳುಿಲಿಕ್ಕಿದ ಪಂದಲೆಗಳ ಸಂದಗಳುಮಂ , . , 
ಆದಲೋಕಿಖತ್ತಂ ಫೊರ್‌! (ಕಣಾ, ೩೯): ಪರಿಮಳದ ಸುಗ್ಗಿ ಸೌರಧದ ಸಂದಣಿ 
ದೂರದಿಂ ಕಂಡು ನೊಂಬೇಪ್‌ (ಪುಜ್ತರ ಹ ೫೨-೧2); ದೊಂದು ಸೈರಿಸಿ ಮತ್ತೆ ಸರಳಿನ , 
ಸಂದಣಿಯ ಸೈಗಪ್‌ದನರ್ಯನನು (ಇದ್ಮಾಲ ೬ ೫). ೪. ನಿಬಿಡತೆ; ಸಾಂದ್ರತೆ : 
ಸಂದಣೆಯಿಲ್ಲದೆ ನೋಂಕಿನೊಳೊಂದದೆ . . . ಮುಡುಗೆ ಮುಬಿಯೆಂ (ದುರ ೧೦-೨೧); 
ಸಂದಣೆಯ *೪ಕಳಿದ ಮಂದಿಯ ಗಂಧಂ ದೊಂದರಣಿಯನೊಲ್ಬದೆ ಕೆಲಟಪರವಿಂದ 
ವಡಸೆಯದುವುರಿಗೆಗಳನೇಷ್‌ ಮೋಡುವರು (ಒಬ ಇಒ); ಮನೆಯಲ್ಲಿಯ ಜನರ 
ಸಂದಣಿ ಬಹುಳದಾಗಿ ಕಡಿಮೆಯಾಗಿತ್ತು (ಅಟೂಲೀ ಹಾ). ೫. ಸಂಭ್ರಮ; ಸಡಗರ: 
ನಮ್ಮೆ ಮನೆಯಲ್ಲಿಂದು ಹಬ್ಬ ನಮಗೆ ಸಂದಣಿ ಬಹಳ (ಹಿಡ್‌. ಾ-ಒಾ)  ಸಂದಣೆಯ 
ದಿನವೆಂದು ಬಿಡುವು ದಿನವೆಂದು (ಅ ಊಂ). ೬. ಸದ್ದು; ಗದ್ದಲ: 
ಒಂಭತ್ತು ದಾಗಿಲ ಮನೆ ತುಂಬದ ಸಂದಕೆಯುರಲು ಕಂಬ ಮುಚ್‌ದು ಡಿಂಬ ಐಲ್ಲು 
ಅಂಬರಕೆ ಹಾಚ್‌ಮೋಯಿತು (ಇಂ ೧-೧೧೬. ೬ ಆಧಿಕ್ಕೆ; ಹೆಚ್ಚಳ : 
ಪಿ೦ದೊಂದು ದಂದುಗದ ನಂದಣಿಯುಂದದು (ಕಾ. ಸಂದೆಯರಿಂದದು. 
ಸಂದೆಗದಿಂದಮೆ! ಮುಾಗ್ನನ್ಮಕಘಾವಳಿಯಲ್ಲದುಂ ಬಗೆದು ನೊದೆನಗಾದುದು 
(ಅ೧ತ ೩-೬೩); ಚರಣದ್ವಂದ್ರಕಾಪತರಾಗಿ ಜರುಹದ ಸಂದಣಿಯ ಸೌರಂಧದಲಿ 
ಬೀಕ್ಕೊಂಡರಾ ಹರಿಯ (ಕಂ ೧೬-೬೭. ೮ ಅತಿಪ್ರೀತಿ; ವ್ಯಾಮೋಹ: 
ಸತಿಸುತರೆಂದ. ನಂದಣೆಯೊಳು ನೀ ಮುತಿಧ್ರಷ್ಟನಾಗಿ ದುನದೊಳು. ಸತತ 
ಶ್ರೀಲಕ್ಷ್ಮಿಯ ಪತಿಯದ್ದ ದೆಬೆದರೆ ಸುದ್ದತಿಯ ಸನ್ಮಾರ್ಗ ಪಾರಂನದವಿ ಅವರಯ್ಕ 
(ಹದ ೧೧೫ಾ-3)) ಸಂದಣಿಗಳ ಬಿಡಬೇಕು ದೇಹ ಬಂಧುಬಾಂಧವರ ಸ್ನೇತವ 
'ಬಿಡವೇಳು (ಇರರ ೧-೧೮-೬)- ಸಂದಟ : ೬. ಶಿವಾದ ಇದ್ದ ಮನೆ ಸಂದುತಿಯಿಲ್ಲದ 
ನಿಠ್ಯಬ್ಟದಾಗಿತ್ತು (ರತಿ ೧೯). ಸಂದಲಿ : ೧. "ಸಂದಲಿಸು'ಪರಾ. ಸಂದಳ್ಳಿ : 
೫. ಮುದಮರ್ಯಾದೆಯುಂ ಸಿರಿಯುತ್ತು ಸಂದಳಿಯಗೈದು (ಕೃಣ್ಣರಿ. 3-೫). ೬. ತುಂಬದ 
ಮನೆಯ ಹೊಳ್ಳಡೆ ದಂದಳೆಜಾಯಿತ್ತು ಈ ಸಂದಳಿಗಾಹದ ತುಂಬದ ದರಗ ಟ್ಟೆನಿತ್ನಿದಡೆ. 
ವಿಶ್ಚುಂತದಾಯಿತ್ತು. (ಉಕ ೪೯), ಧರದಿ ಮೊಳಗುವ ವಾದ್ಯಗಳ ಸುಧಬರ 
ಜೆರವಿಯಂದೆಔದ3ಳದ ಸಂದಳಿ ತರತರದೆ ತತ್ಪುರದ ಬೀದಿಯೊಳಿರುದುಂಬಹುದು. 
(ವಾ ೨-೬); ನೆರೆದ ಮಂದಿಯ ಸಂದಳಿಯವಳಿದು (ರಮಾ ೨-೫೪ ೯, ಕೂಟ; 
ಸಂಯೋಗ : ನಿದ್ದ ಓಲೈಒ4ೊಂಡ ಜೀವಿತಕ್ಕೆ ಲಿಂಗದ ತಂಗು ಆ ಹಂಗಿಎಂದ 
ಗುರುಚರದ ಹಂಗು ಈ ಮೂಂರಿಂದ ಧಕ್ತಿ ಎಂಬ ಸಂದಳಿಯ ಹಂಗು 
(ಊರ ೬೨-೩೩). [ದೇ ತಮಿ. ಚಿವ್ರಟಿ: ತಲಾ ಸಂದ) 


ಸಂದಣೆಗ (ನಾ). ದೊಂಬಮಾಡುವವನು; ಗಲಭೆಕೋರೆ : ಕ್ರೂರದ್ಯುಗ ಚಾರ 


ಚೋರ ನಂದಣಿಗ ಲಂಡ . . . ಇಂತಿದನಲ್ಲಿ ತತೃಭಾಮದ ಭಾವಿಸಿ ದೃಕ್ತೀಕರಿಸರಡೆ 
೬೬೬ ಈ ಭಕ್ತಂಗೆ ಭತ್ತಿ ಇಲ್ಲ (ರೂಣರೂ. ೨೬-೧೯೦). (ಸಂದಣಿ? 4 ಗ್ಗ) 


ಅ) ಸಂದಣಿಗೆಡಹು (ಕ್ರಿ). ಗುಂಪಾಗಿ ಬೀಳಿಸು; ಒಟ್ಟಾಗಿ ಕೆಡುಹು : ಕೋಲುಗಳದಾ 


ಹಂಗ ಪಲಗೆಯ ದೇಳಯವನಾ ದುಪ್‌ಯಲುಗಿದೆಸುವಾಳನೊಂದಂಬಿನಲೆ 
ಸಂದರ್ಗಗಡಾದವು ಬಾರ್ಧ (ಅಲಾಲ 20-38), [ಸಂಡೆ 4 ಕೆಡತು ( ಇ ಡಬ್ಬ) 


ಸಂದಣೆಗೊಳ್‌, ಸಂದಣಿಗೊಳು, ಸಂದಳಿಗೊಳ್‌, ಸಂದಳಿಗೊಳು (ಕಿ). ೧ 


ಗುಂಬಾಗು; ಒಟ್ಟುಗೂಡು : ಎದಳಿತಪದ್ದ ಸೌರಧಕೆ ಸೂದ್ದಣೆಗೊಳ್ಳಿ ದುಧುದ್ರತ 
ಪ್ರತಾವದಿಸೆಸುವುತ್ತಳಿಪ್ರಕರದೊಳ್‌ ವಿಪ್‌ ಹಿಲ್ಮಿ ಆಯಂಗುತಿರ್ವ ಪೆಟ್ಟದಶಿತುದ್ಯಂದದಿಂ 
೬... ಓಪ್ಪುವುದೊಂದು ಭೂಗೂಳಂ (10೩ ೪-೧): ಮಣೆದುವಟಂಗಳೊಂದೊಂದ 


ಸಂದಣಿಗೊಳು 


ಮೊರಸೆ ಸಂದಣಿಗೊಂಡು ದಿಖಬನ ನೊಸದ್ರೈಜ್‌ಯಲ ಪದಕಮಳದೊಳ್‌ ಸಂತಂಗಯ್ದು 
ವಂತೆ (ಉತ ೫-೧೮ ಪ). ೨. ದಟ್ಟವಾಗು; ಸಾಂದ್ರವಾಗು : ಶಾಖಾಸಮುಟ್ಟೆಯ 
ದೊಳ್ಳಂದಣಿಗೊಂದು ಶಾಳದನದೊಳ್‌ ಕಾರ್ಕಶ್ಯದಂ ಮಾಡಿಕೊಂಡು ಯಥಾಖಾರ್‌, 
ವಾತಮುಗ್ಮದುದು ಮೀಭೊಗನ್ಮು ಕ್ರಧಾರಾರದಂ (ಇಯ ೫೩) ೩. ಮೇಲೆ ಮಾರು; 
ಅತಿಯಾಗು : ಸಂಭ್ರಮದ ಪೊರಳ್ಕೆಯಿಂ ಮುದದ ಬಿರ್ಟುಗೆ ಸಂದಣಿಗೊಳ್ಳಿದಂ 
ಪದಾಲ್ಗ ದಮುನದುರ್ದೂಪೈೆ ಮೌಖ ಮೇಕೆಣಂ (೧3೪ ೨-೧೨. ಸಂದಣಿಗೊಳು : ೧. 
ಭರಿತಾರ್ಪಾಣದಂದು ಅಶೇಕ್ಮಿಬದಲ್ಲಿ ಸಂಟಿೆಯಜತು ಒಂದನೊಂದು ಇರಿದು 
ಸಂದೇೆಗೊಳುತ್ತ ಬಂದ ದ್ರವ್ಮದೆಯ್ದ ದೆಂದು ತಂದು ಸುರಿಯೆಮೆತ್ತ (೧೫ 6 ೫. ೫೫೧); 
ವಂಮವಳ್‌ಯಿಂಡವಿದಿತ್ತದಿರ್ಮುತ್ತೆಯಲ್ಲಿ ಸಂದಣಿಗೊಳುತುಂ (ಹಾಗಾ ೬). 
೩. ದಲದೇರ್ಯದ ತಂಗುವ ಬೀಗುವಳ್ಳಿ ಸಂದಿಟಳೆ ವಾಡುವ . . . ಸಂದ್ರಮಮದೇಂ 
ಬಗೆಗೊಂಡುದೂ ವಾಂಡುಪ್ರತ್ರನಾ (ಊತ. ೫:೬೩). ೪, ಸಂಭ್ರಮದಿಂದ ಕೂಡಿರು; 
ಸಡಗಪಿಸು : ಅವಳ ಕೊಲುವ ಧೀರರ ಇನ್ನಾರು ಕಾಣೆ ಎನಗೆ ಗಂಡ ಎಮ್ಮದ್ದಯ 
ಮಗನೆಂದು ಸಂದಣೆಗೊಳುತ್ತದಳೆ (ಅತ್‌ಮಾ 4. ೧೧-೩೫), ಸಂದಳಿಗೊಳ್‌ : ೨. 
ಆಲಯೊಗ್‌ ಬುದಳಿಗೆಯದು ಜಬ ಸಂದಣಿಯಾಗಿ, ಸಂದಳಿಯುಗ ಬೇಲ ಬಣಬೊಂದಿರೆ. 
ನಿಂದುರಿಯುಯ್ಮಲೇಶ್‌ ಕೈರಂದಪ್‌ಯಲೆ ಮುಡಿದಡೆ ದುಂಟಳೆ ಮಿಂಟದುದಾ 
ತ್ಮಶಾಐದೊಳ್‌ (ಕಾಲಾ ಇ. ಸಂದಳಿಗೊಳು: ೪. ಚಿರಣಾರವಿಂದಕೆ ಮಣಿದ 
ಸಂದಳಿಗೊಳುವುತಯಳು ತೆಗೆದೆತ್ತಿ (ಹಂ ೧೪೬-೧೦೪), [ಸಂದಣಿ + ಕೊಳ್‌) 

ಶಂದಣಿಗೊಳು "ಸಂದಣಿಗೊಳ್‌' ನೋ. 

ಸಂದಣಿಮುರ (ನಾ). ಮರಗಳ ಗುಂಪು, - ಸಮೂಹ; ತೋಪು : ಬಗಿದು 
ಹೊಕ್ಕರ ದಳೆಗಳಿದು ಮಿಂಟುಗಳ ಕಂದೆಳಗಿಸಲಿ ಮಾರಿಯ ತೆಗ್‌ತೆಗೆದು ಸಾರಿದರು 
ಸಂದಣಿದುರಡ ತೆದ್ಮುರಪ (ಐಣ್ಮಾ ೯-೫೫). (ಸಂದಣಿ 4 ಮಧ್ಯ! 

ಸಂದಣೆಯುಂಟಿರ (ನಾ). ಗುಂಪಾಗಿ ಬರುವ ಸ್ವರ; ಕಲಕಲಧ್ವನಿ : ಇಂದುಮಿಂಪು 
ಮುವಿದ ಸೊಂಪು ಮಧುಪಗಳೊಂದಿದ ಬೆಂವು ಒಳಗಳ ಸಂದಣಿಯಿಂಡರದೊಳ್ಬಿನೆ 
ಮುಧದ ಬಂದನು (ಜು ೪-೧೫೫), [ಸಂದಣಿ 4 ಇಂಚರ! 

ಸಂದಣೆಯುಲಿ (ನಾ). ಇ ಸಂದಣಿಯಿಂಚರ : ದುಳರಂದಂಬೆದು ನೆಗೆದ ಸೀರ್ಪನ 
ಹೊಂಗಿಸಿ ವೀರ್ವಕ್ಕಿಗಳ ಸಂದಣೆಯುಲಿಮುಂತ್ರಂ (ಕಷ. ೧೧-೬೨). (ಸಂದೆಗೆ 4 ಉಲಿ) 

ಸಂದಣೆವಡೆ (ಕ್ರಿ). ಗುಂಪುಗೂಡು; ಒಬ್ಬಾಗು : ಎನ್ನ ಕಶಿಮೌಳಯಭುನೇಕದರು. 
ಯರಿರಾ. . . ಬನ್ನಿರೇ ಎಂದು ಕರವಾ ಕೊಳಲ ದಾವಿಡಿದು ಮುನ್ನವೇ ದೊಗಮ್ರೊಲೊಂಡು 
ಸಂದಕೆದಡೆದು ಛೋರೆಂದು ಒರೆ (ಯಡನ. ೮೭ ೨೪ -೧ಎ). ಸಂದಣಿ 4 ಪಡೆ) 

ಸಂದಣಿಯ, ಸಂದಟಿಸು, ಸಂದಲಿಸು, ಸಂದಳಿಸು (ಕ್ರಿ). ೧ ಗುಂಪುಗೂಡು; 
ಒಟ್ಟಾಗು : “ಸಂದಣಿಖ - ಸಮೂಹೇ, ದಾಹುಲ್ಮೇಡ"' (ಡರು), ತೋಳ ನಳದ 
ಕೆಂದಳಿರಿಂದಂ ಸಂದಗೊರ್ದ ಮದಾಳಿಯುಂದೋಳದಿಂ ಮಲಯಾಎಲಲೀರಾಂದೂಣು 
ದಿಜೊಪ್ಪ (ಇದಿ. « 6೦), ಎಂದಿರ್ದ ವೀರಭಟರಂ ಕಂಡು ಮುಳಿದಲ್ಲಿ ಸಂದ 
ೂರಯೊಳಿ ಟ್ಟೀಯು ಹೊಯ್ದು (ಅರ ಈ ಕಾ- 3೦): ಕೆಂಬುಳಂಧರೆಯರು ವೆರೆದರೆದೆಗೆ 
ಡೆಗೆ ಸಂದಣಿ (ಎಇ ೫-೫೬). ೨. ದಟ್ಟೈಸು; ನಿದಿಡವಾಗು : ಛರತೇಶ್ವರಂ.... 
ಮಸ ಕುದಳಿರ ಗೊಂದಳದೊಳಿ ಸಂದಣದಕೋಕಲತೆ ಯೋಟ್‌ತಾಲೆಯೆಂಳ ಗಣ 
ಕಪ್ಪುರದಳಿಕಿದ ಜಗುಲಿಯ ಮೇಗಣ ಕುಸುಮದೆಸಬ ಮಿಸುಗುವ ಪೊಸದಳಿಂಬದ 
ಮೇಣ್‌ ಕಿಚ್‌ದು ದೇಗಂ ದಿಶ್ರಮಿಷಿ (ಅ೧ತ ೧೧-೬೧ ೩). ಬಂದ ದುಳೆಯೊಳು ಕವಿದ ಕತ್ತಲೆ 
ಕರಂ ಹೆಚ್ಚಿ ಸಂದ, ದಿಗುಮುಖಂಗಿಡಿಷಿ ಜಗಮಂ ಯುಚ್ಚೆ (ಇ9ರ. ೮೭ ೫೨ 2), 
೩. ರಾಪಿಯುಗು; ಒಟ್ಟಿಲಾಗು : ಘಜಧಾಳರ ಪಂಕ್ತಿಯ ಮುಂದ ಸಂದಣೂ 
ವಿಕ್ರಯುವೆದಳಳಿದವಲಿಧಾನ್ಮರಾಷಿಗಳೆನೇಬಂ (೧8 3-೪), ೪. ಹೆಚ್ಚಾಗು; 
ಅತಿಶಯವಾಗು : ಆಕೆ . . . ಮನದೊಳ್‌ ಸಂದಣಿಷದ ಮುದದಿ 
ಮುಳಂದದೊಳಾಲರೋಳ ಕೆಳಾಲೀಳೆಯೊಳಿರ್ದಳ್‌ (ಅರ್ದ, ೧ಾ-೪೬); ವಿಂದಿರ್ದ 
ಕೈಯುಗಿದು ನೋಡಿ ಕಣ್ಗಳು ತೆಂರೆಯೆ ರುದ. ಮೈಯೊಳಗೆ ಲೋಮುಂಚಕತಿ 
ಪೆಗೆಯೆ (ಟಂ ೩.ಉಾ): ಸೆರೆ ಬಿಗಿಯೆ ಪುಳಕಂ ಸಂದಣಿ ಶಮುವಿನೊಳ್‌ ಗುಡಿಗಟ್ಟೆ 
(ಅಡ್ಡಳಾ, ೩-೨೨). ೫ ಹೂಡು; ಸಂಧಾನಮಾಡು : ಮಹಾರಥರು 


ಸಂದೆಯೆಯೆನೆ 


ಸಿರಳಿಎಂದಯೊಂದುಗಿದು ಸಂದಣಿ ದಾಣಗಳ ಕೈಯಲಿ ಮುಂದೆಹಿಂದೆಡುಲದ ಕೈಲದ 
ಬೃಂದಮೇರುವಿವಂತೆ ಮೆಪ್‌ದಶಿಬಲದ ತಪ್‌ದನು ನರನು (ಕುಟ್ಕಾರ್ರೋ. ಓಂ ಈ ೨೫) 
೬. "ಸೇರಿಸು; ಜೊತೆಮಾಡು; ಜೋಡಿಸು" (ತಂಗ): ಸಂದಣಿಸಿರ ದುಣಿ 
ರಾಗಿಯೊಳೊರ್ದ ಭಾಳಾದುತಂಬು . . . ಮಿಂದಿರ್ದವಳ್‌ (ಅರ್ಯ ೨೨೦) 
*| ೬ ಸಂಧಿಸು; ಎದುರಾಗು : ಹಂದೆ ಓಡಿದರು ಮುರಿದರಡದಲಿ ಸಂದಯುದರು 
(ಅಗರ 4-30), ೮. ಸದ್ದುಮಾಡು; ಶಬ್ದಮಾಡು : ಭುರ್ಯದಿರ ಸಂದೂಕಿಸದಿರಿ 
ಗಮಡನಿರ ಉಲಿಯದಿರಿ (ಐ ೧:೪. ೯. ಸಡಗರವಡು; ಸಂಭ್ರಮಿಸು : 
| ಮಮದೃಡದಿಂದ ಎಮ್ಮ ಮೆನೆದುಸೆನೆಂದಡೆ ತಮಿ ಸಂದಣಿಸಿತ್ತು (ಅಣ ಇಳ ೬೬೨), 
ತ್ರಿಗಾಯನಮು ಕರೆಪುದೀ ಪಂಕ್ತಿ (ಖಾ. ೧೪:೫). ಬಂದು ದೇದವ್ಮಾನಮುನಿ 
ನ್ಯವಮಂದಿರವ ಹೊಗಲಿದ್ದು ಪದದಲಿ ನಂರ್ದಟು ಟಾಟದಮು ದುತುಬದನಮುಖಾಲಕುಖ 
(ಅಪಾರ. 4 ೨೧). ೧೦. ಗೊಂದಲಗೊಳ್ಳು; ಬೆದರು : ಎತ್ತಿ ಹೊಡೆಯಲು 
ಮೆಸ್ನ ಚರ್ಮಂ ಟ್ಲು ಹೋಗಲು . . . ಎತ್ತದೋಡುದೆದೆರುತ ಸಂದಃಕೆಯಿತ್ತ 
ಕೈಗಳಮೊಡ್ಮಿಕೊಳುತಂ ಸುತ್ತಿಖುತ್ತಿ ಬರುತ್ತವೇಗುವೆದೆಮುತ ಬುಯ್ಯುತ್ತ (ಒಲ 
೫೨-೧೨). ೧೧. ಉಂಟಾಗು: ಪ್ರಾಪ್ತವಾಗು ; ಮಾನವರು ನಿಟ್ಟೆಯಂ ಶಿವನ 
ಮೇಲಿಡಲಂತವದರ್ಗೆ ಸಾಮರ್ಥ ಸಂದಣಿಬುದಂತೆ . . . ಬಂದು ತಂಬೆಲಯು ಮೆಲ್ಲನೆ 
ತೀಡಲು (ಖಡಾ, ಉಗ): ಶ್ರೀಮನ್ನಾರಾಯಣ . . . ಈಯದತಾರದೂಳ್‌ 
ಬಿಡ್ಡೆಗಲ್ಪಂ ದಯಂಯಣೆದಂ ಬೀರನಸದಂ ಬಂದ್ರದಳಿದುರೆಂದು ಬೇಬಗ್ಗೊಡಮಟ್ಚಂಯು 
ಮುನಂದಮುಂ ಸಂದಗಿಸುತ್ತಿದೆ (ಅಣು. ಇ ೧). ೧೨. ಒತ್ತರಿಸು; ತುಂಬಬರು : 
ಅಭಿಮನ್ಮುಲಮುರವ ರೆನೆನದು ಸಂದಣಿಸುವ 6ಂಟನಿಯೊಳು ನೆನೆದು ಅಳಲಿದಳಾ 
ದ್ರೌಪದಿ (ಬಡ್ಮಾದ್ರೋ.ಒ೦ಗಾ. ಹರ. ೨೪೪ ರೂಳೆ); ಕೊಟ ಮುದ್ರಿಕೆಯ ವೀನೆಂಯು 
ಹಂದಣಿಸುವಶ್ರುಗಳಲಾ ನಿಜನಂದವವ ಕಅುವೆರಳಿಗಿಟ್ಟಂತೆಂದು ಮಡಿದನು 
(6ೊಂರಾ ೨-೪-೫); ಕಂಬನಿಗಳು ತಾವು ಸಂದಣಿಸೆಂಂದೊಂದಂ ಬೆಂಬಳಿಯಲಿ 
ಪೊಂದುಡಲು “ಅಲನ ತುಜುಗದೆ ಪಡಿದೇದುದದೊಳಂಬಳಗಳ ಮುಚ್ಚಿಳಬಲೆ 
(ru ೫-೧೪). ಸಲದಟಯು : ೨. ಇಾದಿಬೆಯರೆಸದು ಬೃಂದಾಮರವುಳಿದೊಂದಿದ 
ದೂರೈದಿದವು ಗಡ ಸಂದಟಸಿದ ತರುವೃಂದನು ಛತ್ರಗಳಂದಾಗಲಿ ತರ ತುತಿದ ಗಡ 
ತ್ರಾ ೩೪-೧. ಸಂದಲಿಸು : ೧. “'ಮುಕ್ತ-ಸಂಘಾತೇ, ಸಂಭಾತದೊಳ್‌: 
'ಮುಳ್ಳತಿ-ಸಂದಲಿದವುದು"' (೪ ೬. ೧೩. ಕೂಡು ; ಸೇರು : ತಿಂದು 
ಉಂಬುದು ವಿಬುಧಂ ಪ್ರೀತಿ ಮಿಗ೦ದರ ರೂಪಂ ರೂತ್ಗಳಲಾಗ್ರಂಧದಲ್ಲಿ ಸಂದಲಿಸಿರ್ಕುಂ 
(ಯಾರಾ ೩-೧೦೬), ಸ೦ದಭಿಸು : ೧. ತುಳಿದರೆ ಭೂಮಿ ನೆಗ್ಗುದ ದಂತಿ 
ಹೆಯದಬ್ರಹಳಿದೆತ್ತ ರಥದಾದಾಚಯ ತಳಿತಕೋರಿತದ ವೊಂಬೆಳಾರ ಧಬರು 
ಸಂದಳಿಸಿತು ಖಳಲಾಯನೊಡನೆ (ಲೋಕ ಇಲ): ದಾತಕ ಜೋದರರು ಸುತ್ತ 
ಪುರದೊಳೆಲ್ಲ ವೀದಿವೀದಿಯೊಳುಹ್‌ ಬಿತ್ತಯಿಜರು ಸಂದಳಿಸಿ (ಅಬ್ಬಲೂ. ೩-೬೩). 
ತಿ. ಗೋವುಗಳ ಒಓಂಡುಗಳಿಂದೊಪ್ಪುದ ಸಿದ್ಧಗೂಧರ್ವಲಂದ ಸಂದಳಸರ್ದ 
ಕಿನ್ನರೋಡಗರು (ಗಂಡು. 1-೬೨-೩), ೧೧. ತಳಿತಳಿದ ದೀವಿಡಾಲದುಂ ಸಂದಳಿಸಿರೆ 
Cleon ೧4೫೫೪, Loma. ೨೩ -೪, 1076), Koc + - ಇಂದ 
ಸಂದಗೆ 'ಸಂದಣಿ' ನೋ. 
ಸಂದಯ '`ಸಂದೆಯ' ನೋ. 
ಸಂಡರಿ (ನಾ). ಕಿರಿದಾದ ಓಣಿ; ಗಲ್ಲಿ : "'ಗೊಂದಿ - ಸಂದು, ಸುವಿ" 
(nem ೧೧), [ಆ ಸಂದಿ) 
ಸಂದರುಠನ, ಸಂದರುಪನ (ನಾ). ಪರಸ್ಪರ ಸಂಧಿಸುವುದು; ಸಂದರ್ಶನ; 
ಭೆಟ್ಟಿ : ಸಂದರುತನ ವಿಮಿತ್ತದೊಳಂದು ಪೊಸಡಂಗಮವು ಶಾವಯಿತಂದು ಭದ 
ಶಿದಯೊರ್‌ಬದ್ರಾವರದತದೊಳಿರ್ದ್‌ ಬಹಮಾರವಂ ದ್ವಾರಪಾಲರ ದೆಹೆಯೊಳಜ್‌ದು 
(ಬಸಿ ಟಾಂ) ಸ೦ದರುಪನ : `ಸಂದರುಸನಂಗೆಯ್‌' ದರಾ. 
[ಆ ನೂ. ಸುದರ್ಶನ 
ಸಂದರುಸವ 'ಸಂದರುಶನ' ನೋ. 


ಆ] 


ಸಂದರುಸನಂಗೆಯ್‌ 


ನಂದರುಪನಂಗೆಯ್‌ (ಕ್ರಿ). ಕಾಣು; ಭೆಟ್ಟಿಯಾಗು : ಈತನಂ ಸಂದಲುನರಂಗೆಯ್ದೆ 

ದಂದು ದತುರರ್‌ಯೇಬೆಯಿ ವಿಲಿಸಿ ತಾರೋರ್ವನೆ ಬಂದು (ಖೌಂದವ್ರು ೧೬-೨). 
ಓಂದರುಸರ 6ಆ ಸಂದರುತನ) 4 ಕಯ್‌! 

ಸಂದರ್ಭ (ನಾ). ೧. ನೇಯುವಿಕೆ. ೨. ಕೂಡಿಸುವಿಕೆ; ಒಟ್ಟುಗೂಡಿಸುವಿಕೆ. 
೩ (ಸಾಹಿತ್ಯ, ಸಂಗೀತ ಮುಂತಾದುವುಗಳ) ರಚನೆ; ಸೃಷ್ಟಿ : '" ಶ್ರಂಥನು | 6; 
ಎಎ. ಸಂದರ್ಭ ಕಟನಾ- ಈ ೫ ಲಚನೆ"' (ಅಲಾಯಿ ಇಗ. ೪. ಸಮಯ; 
ವೇಳೆ : ಆ ಸಂದರ್ಭದಲ್ಲೇ ನಾಣು ಬೂತುಗರಲ್ಲಿಗೆ ಹೋಗಿದ್ದುದು (ಅ 23). | 
೫. ಅನುಕೂಲ; ಅನುವು; ಸೌಕರ್ಯ: ಆಯು ಶಸಂದರ್ಭವಿದ್ದಂತೆ | 
ಸಧಾಮಿಯವದನಾಗಲಿ, ಉಪುಖಭಾನತಿಯವರಾಗಲಿ , . . ಅನ್ನಯುಸತಲ್ಮುದು 
(ಉಲ ಇ). ೬. ಅವಕಾಶ; ಆಸ್ಪದ : ಸಂದರ್ಭದೊದಗದುರರೀದ ದೇಶವನ್ನು | 10 
ತಹುಖವಿಗೆ ತರುವುದು ಆಗ ಶ್ರಮಸಾಧ್ಯವಾಯಿತು (ಉತಾರ 9, ೧) ೬. ವಿಷಯ; 
ಸಂಗತಿ : ಲೋಕದ ಉಳಿದೆಲ್ಲ ಸಂದರ್ಭಗಳ ಅಮಭದವು ಕಲಾಅಮಿಛದದು 
ಒಂದೇ ಎನ್ನಲಾಗುವುದಿಲ್ಲ (೧ ೨೧). ೮. ಸನ್ನಿವೇಶ; ಪ್ರಸಂಗ : ಇದನ್ನು | | 
ಭರ್ಮಬನು ಯಾದ ಸಂದರ್ಧದಲ್ಲಿ ವಿಟಾರಮಾಡಿದವು (ಜು (ಖಾ), ಹಂ) 

ನಂದರ್ಭತ (ಗು). ೧. ಸೇರಿಕೊಂಡ: ಹೊಂದಿಕೊಂಡ : ಗರ್ಧಸ್ಕದನ್ಪ ಶೌರಿಯ | 16 
ವರ್ಭರುಖರುವ್ರಕಾತಮು ಜ.ರುಯೊಳಾವಿರ್ಭ ಮಿದುದೆರೆ. ಕಮುಸಂದರ್ಭಿತ ಗದು ! 
ದಿಬಿರಿದುದಾ ದೇಣ6ಯು (ಆಳು. ೨ ಆ). ೨. ರಚಿಸಿದ; ನಿರ್ಮಿಸಿದ. ಹಂ) | 

ENN ES I 
ಕುಳಿತನು ಕುಡೆ ಸಂದರ್ಭಿ ಸಳಲಕ್ರಿಯೆಗಳ ನಿರ್ಧದಳರನವ ಚೈದದೇದತೆಗೆ 
ತುಟಭರತಾತ್ರದಭ್ಮವದು (ಅಂತ ೧-೪೯), ಈಗಳೀ ಮುನದಲೋಳಕದೊಳ್‌ | ಇ 
ನೆಗಟ್ಟ್‌ದೆತ್ತ ಬೀಳೆಗಾಆರುಂ ಮುನ್ನಿರ್ದಶರುಮಿ ಕೆಬದೊಳ್‌ ದಗುವಂ 
ಒಲದಂ ಕಳೆಯಂ ನಾದಮಂ ಪೊಸದಗೆಯ ಶಾರರ್‌ಳಂ ಸಂದಭ ಓದುದಿಲ್ಲ 
(ಅ ೧೯-೩೨) ೨. ಅವಕಾಶ ಒದಗಿ ಬರು; ಆಸ್ಪದವುಂಟಾದು : «9. 
&. ಸಂದರ್ಧಕ್ಕೆ ಅನುಗುಣವಾಗಿ ಹೇಳು; ಪ್ರಾಸಂಗಿಕವಾಗಿ ತಿಳಿಯಪಡಿಸು : 
ನಾಟಕದ ದೃಷ್ಟಿಯಿಂದ ಇದಕ್ಕಿಂತ ಮಹತ್ವದ್ದಾದ ಒಂದು ದೃಷ್ಟಾಂತವಿದೆ... ಆದನ್ನೇ 
ಇಲ್ಲಿ ಸಂದರ್ಭ ಸುತ್ತಿದ್ದೇನೆ (ಛಾರಡ ಇಾ9), ೪, ಸೂಚಿಸು; ಉಲ್ಲೇಖಿಸು: ಒಲೆಳಡತ 
ಶಾಸವಗಳಿನ್ನೆಲ್ಲ. .. ಓದಿ ಮೇಕ್ತಿಸಿದೆವು: ಅವುಗಳಲ್ಲಿ... ಅವ ದುಹಾಸ್ಟಾಮಿಯವಸಿಗೂ 
ಅದ ಕೊಡುಗೆಯನ್ನೂ ಸನ್ನರ್ಪಿಸಿರುವುದಿಲ್ಲ (ರುಣ್ಯತ. ೧-೬). |ಸಂದರ್ಧ 4" ಇಯು) 

ಸಂದರ್ಶನ (ನಾ). ೧. ನೋಡುವಿಕೆ; ಅವಲೋಕನ; ನೋಟ : ಇದಮುಖ 
ಸಂದರ್ಶವಂ ವಿತ್ಠದಾಪಾದಿ ಮತಾನೇಕಪ್ರಧಾತಕ್ರಿಯಿಗಳವಿತುವುಂ ಮಾಡಿದಂ 
(ಅಬಲಾ ಇಳ). ೨. ಒಂದೇ ಸಮನೆ ನೋಡುವಿಕೆ; ದಿಟ್ಟಿಸಿ ನೋಡುವಿಕೆ. 
೩. ರಾಜ ಗುರುಹಿರಿಯರೇ ಮುಂತಾದವಾಂದ ಅನುಗ್ರಹವನ್ನು 
ಪಡೆಯುವುದಳ್ಳಾಗಿ ಮಾಡುವ ಧೇಟಿ : ಆ ಕದಿರೆ ರೇಮಯ್ಯನೆದಲಾ 
ಗುರುಲಿಂಗಸಂದರ್ಶವ!ಕಾಳಾಒ ದರುತರ]ಮಿತ್ತದೊಳೆಯ್ದ (ಟಾ ಳಾ). 
೪. ದರ್ಶನ ಕೊಡುವುದು; ಉಣಿಸಿಕೊಳ್ಳುವುದು : ಒಂದು ದಿದುನಿದುಜಿತಂಜಯ 
ದುಹಾರಾಜಂ ಯುವರಾಜಂಬೆರುದಿ, . . ಪ್ರೇಮಿತಾತೇಷದ್ರಕ್ಕತಿಸದೇತುರಿಿದ ದೋಹ 
ಸೂದರ್ತಶಾರ್ಥಂ ಸರ್ವಾದಖರ ಸಭಾಮಂಡವಮೊಳಂತಯ್ಯಲಾಂಗದಾಆನಸಂಗತ 
ನತುಳಪ್ರಧಾನಪದಿವಾಳವರಿಕೃತುದಾಗಿದೆ (ಬಂ್ಯ್ಯಿ ೫-೨ ೮); ಪರೆದುವು ಸಮಸ್ತ 
ಸಂಶಾವಂಗಳೆಲ್ಲರ್ಣಿ ಕೃಚ್ಣಸಂದರ್ಶದದೊಂಳು (ಕಾಳಾ ದರ್ಶನದೊಳಂದು) 
(ಹ್ಯಾ. ೫-೬೦), ೫. ಪರಸ್ಪರ ಸಂಧಿಸುವುದು; ಭೇಟಿ : ಸ್ವಾಮಿದಾಸರೊಡನೆ 
ಅದ ಸಂದರ್ಶನದಲ್ಲಿ 6ಥಾನಾಯಿಕಿದುಳುದ ದೂವದು ವಿರಹಿಣೆಯರೂ ಒಂದೆಡೆಗೆ 
ಬರುತ್ತಾರೆ (ಉಲ 3 ಲು). ೬. (ಹುದ್ದಭರ್ತಿಯ) ಆಯ್ಕೆಗಾಗಿ ಕರೆದ 
ಅಭ್ಯರ್ಥಿಗಳನ್ನು ಪದಾಧಿಕಾರಿಗಳು ಕಾಣುವುದು : ಈ ದಿನ ಕಚೇರಿಯಲ್ಲಿ 
ಬಡೆದ ಸಂದರ್ಶವದಲ್ಲಿ ಆದಳು ಆಯ್ಕೆಯುದಳು (ಊಂ). (ಹಂ) 

ಸಂ:ಸರ್ಶಸಪ್ರಾಧ್ಯಾಜತ (ನಾ). ಎಶ್ವವಿದ್ಕಾಲಯ ಮುಂತಾದ ಉನ್ನತ ಎದ್ಮಾ 
ಸಯ್ಮೆಗಳಲ್ಲಿ ಗೌರವಪೂರ್ವಕವಾಗಿ ನೇಮಕ ಮಾಡಿಕೊಂಡ ಪ್ರಾಧ್ಮಾಪಕ: 


ಇ! 


೮೨೩೬೩ 


ಸಂದಷ್ಟ 


ಕನ್ನಡೂಧ್ಮಯನಳೇಂದ್ರದಂದ ನಿರ್ದೇಶಕರಾಗಿ ಎದ್ಯತ್ತರಾದ ಬೇಲೆ ಅವನನ್ನು ಮತ್ತ 
ಸಂದರ್ಶನಪ್ರಾಧ್ಮಾಚಕದನ್ನಾಗಿ ನೇಮಿಸಲಾಯಿತು (69). (೫ರ) 
ಸಂದರ್ಶನೀಯ (ಗು). ೧. ನೋಡಲು ತಕ್ಕುದಾದ. (ನಾ). 
೨. ದುನೋಹರವಾದುದು; ಚೆಲುವಾದುದು : ಧೃತನಾನಾವರ್ಣಪರ್ಣಚೈಎ 
ಸಮುದಯಸಂದರ್ಶವೀಯರಿ (ಚುದ್ರಪ್ರ ೧೧೧೯೨). 
ಸಂದರ್ಶಿತ (ಗು). ೧. ತೋರಿಸಲ್ಪಟ್ಟ; ಕಾಣಿಸಿದ. (ನಾ). 
ಪ. ಶೋಲಿಸಲ್ಪಟ್ಟವನು : ದೃಗಣದ್ರವಿಷ್ಟರಾದೂಢಸಾಗಿರ್ದ ಪ್ರಜಾಮ 
ಮಹೀಖಾಲನು ದ್ಯಾರೆಪಾಲಳಿರುದರಿಕು ಕಂಡು (ಉತ ಅ-೬ಂ ೮. ಪಂ) 
ಸಂದರ್ಶಿಸು (ಕ್ರಿ). ೧ ನೋಡು; ಕಾಣು : ತನ್ನ ಅಂತಸರಣದಲ್ಲಿರುವ 
ಸ್ಫೂರ್ತಿಕತ್ತಿಯಿಂದ ಅನುಭಾವಿ ವರಮುತ್ಮವನ್ನು ಪ್ರತ್ನಕ್ತ ಸಂರ್ದುಸುಮಯ 
(ಆಲಾ ೨), ಅದ್ಭುತ ನವಾದಮಂ ಸಂದರ್ಶಿಸಿದ ಬೀರ ದಿಢಾನಿಯೊಲ್‌ ಬೆಪ್ಪುಬೆಡಗುಗಿ 
(ಆತಾ ೫-೧೬೧), ೨. ಸಂಧಿಸು; ಭೇಟಿಯಾಗು : ಅಲ್ದದು . . . ಅನೆಕ 
ವ್ಯಕ್ತಿಗಳಷ್ನು ಸಾಧಳರನ್ನು ಸಂದರ್ಶಿಸಿ ಆವರ ಸಮಸ್ಯೆಗಳನ್ನು ಬಗೆಹರಿಸಿ ಆದರವರಿಗೆ 
ಅವರವರ ಐಧವನ್ನು ತೋರಿಸಿಕೊಟ್ಟರು (ಕೂತ ೧೮೪), ದಾಮ ಗಿಟಿಖಾವನನ್ನು 
ಸೂರ್ದಾಸಿ ಅದಗ ಜತೆಯಲ್ಲಿ ಬುಡಾ(ಮದ್ಕ) ಕುಡಿದುಬರುತ್ತೇದೆ (ತುಳಜಾ, ೬೩). 
(ಸಂದರ್ಶನ *- - ಇಯು) 
ಸಂದರ್ಷಾ (ನಾ). ಮಾವಿನಹಣ್ಣಿನಲ್ಲಿ ಒಂದು ಬಗೆ : ಮಾವಿನ ಜಾತಿಗಳು: 
ಗೋಳಳಾಯಿ, ಬಾದಾಮಿ . . . ರಸಪುರಿ, ಬೇಲಲ. ಸಂದರ್‌ಹಾ (ಯಲ. ೫೬೩). (7) 
ಸಂದಲ್‌ (ನಾ). ಮುಕಮ್ಮದೀಯರ ಉತ್ಸವ; ಉರುಖ : "ಸಂದಲ್‌ ಇಲಾಖೆ', 
'ಸಂದಲ್‌ಕಛೇರಿ' ಪರಾ ಹ ಆದ. ಮುರಾ ಸಂದಲ್‌] 
ಸಂದಲ್‌ಗಾಲಾಖೆ (ನಾ). ಮಹಮ್ಮದೀಯರ ಉತ್ಸವ, ಮೆರವಣಿಗೆ ಮುಂತಾ 
ದುವನ್ನು ವೃಮಸ್ಥೆಮಾಡುವ ಆಡಳಿತಶಾಖೆ : ವ್ಕಾಸರಾಯದು ಅರಮನೆಗೆ 


ಸುಡ ನೋಡುತ್ತಿದ್ದರು (ಯಾಹೂ ೩. ೩೦). 

ಸಂದಲ್‌ಕಛೇಣಿ (ನಾ). ಸಂದಲ್‌ಇಲಾಖೆಗೆ ಸಂಬಂಧಿಸಿದ ಕಚೇರಿ : ಕಛೇರಿಗಳು- 
೧ ದಿವಾವ್‌ಳಛೇಳಿ. . .೫ ಸಂದಲ್‌ ಕಛೇರಿ, ೬ ಸವಾಲ್‌ ಕಛೇರಿ... ೧ರ ಚಿಲ್ಲೋ ಕಛೆಕು 
(ಯಾತಾ ೫.೩9. [ಸಂದಲ್‌ + ಕಛೇರಿ (« ಕಚೇರಿ) 


""ಸಂತಯಮಿಂದು ಸಂಧಾರಂ'' (ತಾ. ೬೬-೫೦೬). ಸಂತವನೆ, : “ಬುತವಗಯವಲು 
«~~. ಹ೦ಂಧಾವಂ'' (ಆಗ 209), [ಆ ಪಂ.ನಂಧಾವ) 

ಸಂದಪ್ಪ (ಗು). ೧ ಕಚ್ಚಿದ; ಕಡಿದ. ೨. ಬಿಗಿಯಾಗಿ ಒತ್ತಿದ; ಬಲವಾಗಿ 
ಅಮುಕಿದ. (ನಾ). ಒ ಕಡಿತಕ್ಕೆ ಒಳಗಾದುದು; ಕಚ್ಚಲ್ಪಟ್ಟುದು. 
೪. ಹಲ್ಲುಗಳನ್ನು ಬಹಳ ಒತ್ತಿ ಮಾತನಾಡುವುದರಿಂದುಂಟಾಗುವ ಒಂದು 
ಬಗೆಯ ಉಟ್ಟಾರಣಾದೋಷ ೫ (ಅಲಂ) ನಿಂದೆಗೆ ಒಳಗಾದುದು; 
ದೂಷಿತವಾದುದು. ೩,೫ : ದುಷ್ಠಾಹಿಭೋರಶರದಿಷದದರದಿಂದೆ 
ಸಂದಷೃಮಾಗಿರುತಿರ್ದೊಡಂ ಲೋಷಮಿರ್ದೊಡಂ ರಷ್ಟಕಲೆಯುದೊಡಂ ಚಂದ್ರನಂತೆನ್ನ 
ಉದ್ಮದ ಈರ ಸುಮುವಸುರ್ಗೆ ಇಷ್ಟಮಾಗದೆ ಮಾಣದು (ಜಯಂ ೧-೯). ೬. ಹಿಡಿತಕ್ಕೆ 
ಹಿಕ್ಕಿಕೆಂ೦ಂಡುದು; ವಶದರ್ತ್ಶಿಯಾದುದು : *ಟ್ಟಮಾರ್ಗದಲಿಂದ್ರಿಯಂಗಳಿ 
ಚಿಟ್ಟುಮುಜ್‌ಯಾಟದಲ್ಲಿ ಜವ ಸಂದಹೃವಾಗಿಯನಿತ್ಕಸಂಸಾರದ ಸುಖಕ್ಕೆಳಹ 
೬.೬.೬ ಬಳಲುವುದುಟಿತವೇ (ಅಲ್ಲ. *-ಊ). ೬ [ನಾಟ್ಮ) ತುಟಿಗಳ ಹತ್ತು 
ಬಗೆಯ ಚಲನೆಗಳಲ್ಲಿ ಒಂದು ; ಹಲ್ಲುಗಳಿಂದ ಅವುಡನ್ನು ಕಚ್ಚುವುದು : 
ವಿದರ್ಶಿತ, ಕಂಪಿತ, ವಿಸೃಚ್ಛ, ನಿಗೃಟೀತ, ಸಂದಷ್ಟ , ಸಮುದ, ಉದ್ಭೃತ್ತ, ವಿಕಾತ್ಮ, 


ಸಂದನಿ 


ಭಲ್ಲಳೊಂದೆ ಸಂದಪ್ಟುಖ್ಮಂ (ಉನ್ನಲು ೩-೪7 ೮. ಅ. (ಸಂಗೀತ) ಹಲ್ಲುಗಳನ್ನು | 
ಬಿಗಿಯಾಗಿ ಕಚ್ಚಿಕೊಂಡು ಹಾಡುವವನು : ಗಾಯಕ ದೋಷಗಳು- ೧ ಸಂದಷ್ಟ 
ಇ ಜಲ್ಲುಕಟ್ಟ ಹಾಡುವವರು . . . ೨೫ ಅಮುವಾಸಿಕ ಆ ಮೂಗಿದಲ್ಲಿ ಹಾಡುವುರನು 
ಗಾ ೧೧) ೯. (ಕಾವ್ಯಮಾ। ಯಮಕಾಲಂಕಾರದ ಪ್ರಭೇದಗಳಲ್ಲಿ 
ಒಂದು: ವರಿವೃತ್ತಂ ಸಂದಷ್ಟಂ ಎರಂತಧಾವಳಿ ಸಮುದ್ಧಮೆಂಬವು ದೊದಲಾಗಿಲೆ 
ಯವುಳಿಧೇದದುನಿತುಂ ಪರಿಭಾಮಿಸ ತತ್ಸ್ರೃಪಂಟದೊಳ್‌ ಮೊಕ್ಳಿರ್ಜಂ (ಉನ್ಮಾಡ ೫೬೬). 
[| 
ಸಂದಳ (ಕ್ರಿ). ೧. ಸಂಬಂಧವನ್ನು ಕಳೆದುಕೊಳ್ಳು; ಬಾಂಧವ್ಯವನ್ನು 
ತೊರೆದುಕೊಳ್ಳು : ಕೂಡಿದ ಮತ್ತೆ ಹಂದಣ ಹಂಗುಜರ್‌ದು ಸಂದಳಿದು ಅಂದಂದಿಗೆ 
ಬಂದುದ ಕೆಂಡು ಬಾರದುಡಕ್ಕೆ ಧ್ರಮೆಯಿಲ್ಲದಿರದೇಕು (ನೋಕಿಯಾ, ೯-೪): ಕಥೆ. 
ತೈಷ ವಿದ್ರಯುಂಬಿದರ ಧಂಗಮಡಂಗಲು ಲಿಂಗದೊಳ್‌ ಸದಾ ನಿಧನದ ಬಾಧೆ ಹಿಂಗಿ 
ತಮಚೇದದ ಸಂದಳಿದ ಪ್ರಯಾಸದ ವಿಧಿಎಹಿತ ಪ್ರಯತ್ನಗತಿ ಹೊದ್ದಡೆ ರಾಜಿದದಯ್ಮ 
ಟಿತ್ರೃಥಾವಿಧಿ ಧವದೀಯಭ್ರಿ (65೩ 19 ೨. ಭೇದಧಾವವನ್ನು ಕಳೆದುಕೊಳ್ಳು: 
ಭನ್ನತೆಯಿಲ್ಲವಾಗು : ಮುನಖದಟನಳಾಯದೊಳು ಸಂದಳಿದು ಏರ್ಮಣಬೊಲಿದು 
ಎನ್ನಮೊಟ್ಟತಗೂಟ್ಟೈರು (ಹರಾ. ಅಲಾ); ಕಂದನ ಕಳೆ ಕಂದು ಆರಂದನಡುವರು 
ಸಂದಳರು ದುಲ್ಬಯ್ಕ ಮಲ್ಲಯ್ಯ ಎಂಬುದ ಕಂದನ ನುಡಿ ಕೇಳಿ ಶಣಿದರು 
(ಒಡ್ಡು ಇಂ ಸಂದ್ರ * ಆಳಿ, (ಆ ಆಲ್‌) 
ಸಂದಳ್ಳಿ "ಸಂದಣಿ' ನೋ. 
ಸಂದಳಿಗೊಳ್‌ 'ಸಂದಣಿಗೊಳ್‌' ನೋ. 
ಸಂದಳಿಗೊಳು “ಸಂದಣಿಗೊಳ್‌' ನೋ. 
ಸಂದಳಿತು 'ಸಂದಣಿಸು' ನೋ. 
ಸಂದಾನ, (ನಾ). ರಾಜಿ; ಒಪ್ಪಂದ. 
ಶಂಡಾನ ಹಟ್ಟು ಇ ರಾಜಿಗೆ ಏರ್ವಾಡುಮಾಡು; ಒಪ್ಪಂದಕ್ಕೆ ಪ್ರಯತ್ನಿಸು: 
ದಳವಾಯಿ ದೇವರಾಷ್ಯೆಯ್ಮನವರ ಬಳಿಗೆ ಸಂದಾನ ಹಟ್ಟಿ ಸದರಹೂ ಹನ್ನೆರಡು 
ಅಳರಂಲಾಯು ದಿಮಿಗೆ ಕೊಡುತ್ತೆಯ (ಜೈಣರ ೬೨). 
(೫ ಇದು “ಸಂಧಾವ' ಎಂಬುದರ ಅವಲಿಸಿತಗ 
ಸಂದಾನ್ಮ (ವಾ). ೧. (ದನಗಳನ್ನು ಕಟ್ಟುವ) ಹಗ್ಗ; ಅಜ್ಜು : ““ದಾಮನ್‌, 
ಸಂದಾನಂ - ತಿ ದನಗಳನ್ನು ಕಟ್ಟಿಹಾಲವ ಕೊರಳ ಕುಣಿಕೆ, ಜಗ್ಗದಾವಗ"' 
(ಲಷ ೫೬). ೨. ಸರಪಣಿ; ಸಂಕೋಲೆ. ೩. ಸರಪಣಿಯನ್ನು ಬಿಗಿಯುವ , 
ಆನೆಯ ಮೊಣಕಾಲಿನ ಕೆಳಧಾಗ. ೪. ಆನೆಯ ಕುಂಭಸ್ಮಳದಿಂದ 
ಹರಿಯುವ ಮದೋದಕ. ೫ ವಧಾಗಿಸುವಿಕೆ; ಧಾಗಮಾಡುವಿಕೆ. 
೬. ಕಟ್ಟುವಿಕೆ; ಡೋಡಿಸುವಿಕೆ : 'ಸಂದಾನಿಸು' ಪರಾ. (ಸಂ) 
ಸಂದಾನಿತ (ಗು). ೧. ಕಟ್ಟಿದ; ಜೋಡಿಸಿದ. (ನಾ). ೨. ಕಟ್ಟಿದುದು : '"ಟದ್ಮಂ, 
ಸಂದಿತು, ದೂತಂ, ಉದ್ಭಿಶಂ, ಸಂದಿತಂ, ಸತಂ - ೬ ಕಬ್ಬಲ್ಪಟ್ಟದ್ದರ ಹಸರು” 
Cane ೩೪%), a) 
ಸಂದಾನಿತಕ (ನಾ). (ಕಾವ್ಕಮಾ। ಒಂದು ವಾಕ್ಮವು ಎರಡು ಅಥವಾ ಮೂರು 
ಪದ್ಮಗಳಲ್ಲಿ ವಿಸ್ತರಿಸಿದರೆ ಬರುವ ರಚೆನೆ : ಕಾದ್ಮದ್ಲಿ ಆವೇಗ ಪ್ರಧೇದ 
ಗಳುಂಟು:- ಸಂಸ್ಕತ. ಪ್ರಾಕೃತ ಮತ್ತು ಅಪಪ್ರಂತವಾಜಿಗಳಲ್ಲಿ ಅಚಿತಲಾದ 
(ಧ್ರತ್ಮುರೂಸ ಗಾಗಿ), (ಸಂ) 
ಸಂದಾವಿತು (ಕ್ರಿ). ಕಟ್ಟು; ಜೋಡಿಸು : ವಣಿಗಳಿಗೆ 4ವೆಗೋಲುಗಳನು ಸಂದಾಮಿ 
6ಡಸೂಳಲಾಗ ಗೊಗಾಡಿಯಲಿ ಬದ್ದು ತುರುಕರ ಮುರ್ಬಲ ಪ್ರಾಣದ ಎಗುಡಿದುದು. 
(ಇತು ೧-೬೦). ಸುದಾನ್ಯತಿ - ಇಷ್ಟು) 
ಸಂದಾಯ (ನಾ). ೧. (ತೆಗೆದುಕೊಂಡ ಹಣ ಮುಂತಾದುವನ್ನು) 
ಸಲ್ಲಿಸುವುದು; ಖಾವತಿ; ಸಲುವಳಿ : ಹಂದಣ ಸಂಚಿತ ಸಾಲಧಾರಕ್ಕೆಲ್ಲ 
ಸಂದಾಯವನಮಮಾಡಿ ಕು ಹರಿಷಿಬಟ್ಟ (ಉರ ೨-೧-೬). ಹಡಗದ ಮೇಲೆ ಶೆಗೆದಉಪವಾಸ 


Sav 


ಸಂದಿಗ್ನ 


ಏಕಾದಶಿಗೆ ಸಂದಾಯ (ಉಲ). ೨. ಕೊಟ್ಟುದಕ್ಕೆ ಪ್ರತಿಯಾಗಿ ಕೊಡುವುದು; 
ಹಿಂತಿರುಗಿಸುವುದು : ಘಾಯಿದಡದರು . , . ಉರವಣಿಸಿ ಹಳಟಿ 
ಸಂದಾಯದುಮ್ಮುಡಿದರು ಗೆದೆಗದೆಗೆ ಧೂಪ್ರುರೊಪ್ಪೈನಲು ತಿವಿದಾಡ್ನರು 
(೫ರ ಟೂ) "ಸಲ್‌' ಪರಾ. 
ನಂದಾಯನಾಡು 5 ಕಳೆ; ನೂಕು : ರಾತ್ರಿಯ ಬಹ್ಮಂಶ ನಿದ್ದೆಯಿಲ್ಲದೆ ಸಂದಾಯ 
ಮಾಡಿದ್ದುದರಿಂದ ಬೆಳೌದ ಜಾವಕ್ಕೆ ಸುಖವಾದ ಏದ್ರೆ ಅಂಟಿಕೆ .ಎಂಡಿತ್ತು. (ಹಾ್ಟಲ್ಲ ೧0೩). 
೩ ಸಂದಾಯ ಇ ಕೊಡುವುದು ./ ತಮಿ. ಬೌಳ್ತಿಯಮ್‌, ಟಿಪ್ರಾಯಮ್‌ ಇ 
ದಿನಗೂಲಿ, ಹೆಬ್ಬುದರಿ ಲಾಭ; ತುಸು. ಸಂದಾಯ। 
ಪಂದಾಯಕ (ನಾ). ೧. ಕೊಡುವಂಥದು; ನೀಡುವಂತಹುದು : ದೈಕಂಖಾ 
ಯನಮುನಿ ಜೇಳಿದನು . . . ಶ್ರೇಯೆಸದ ಸಮ್ರೂಖ್ರವಿದೆ ಸಂದಾಯಳದ ಬರ್ಯುಲ 
ಮಹಾಭಾರತ ಕಥಾಮೃತದ (ಇಷ್ಟಾ, ೨-ಅಾ). 3. ಕೊಡುವವನು;ನೀಡುವುವವು : 
ಸದ್ಗತಿ ಸಂದಾಯಂನೆಂದು ತಂದೆ ಪಡುದಂ ಸತ್ರುತ್ರವರ (ಇಂತಿ ೩-ಅ). ಸಂ) 
ಸಂದಾಯತ, ಸಂದಾಯಿತ (ನಾ). 3 ಸಂದಾಯ ೧ : ಬಂಮುಯಳಾರಕ್ಕೆ 
ದರ್ಷದರ್ಷಕ್ಕೂ ಸ್ನೇಹಾ ಉದ್ದಿಶ್ಯ ಇಪ್ಪತ್ತನಾಲ್ಕು ಪಾವಿರ ರೂಪಾಯಿ ಸಂದಾಯಿತ 
ಮುಡಿ (ಉಪಾದ್ಯ, ೧೦೧). ಸಂದಾಯಿತ : (6. ಆ ಸಂದಾಯ 


ಸಂದಿಕ್ಕಿದೊಡಂತಾ ಸಂದು ಸಂದಿಲ್ಲಎಪ ಶೆಐದಿ ಜತ್ರಿತ್ಚಿಳಾಸೇದ್ಯಮಾಗಲ್‌ 
(ಅರತ ೯-೫೩), ಹದುಳ ನು) 

ಸಂದಿಗೆ (ನಾ). ಒಂದು ಮನೆತನದ ಹೆಸರು : ಸಂದಿಗರ ಕುಡಿಪುಳ್ಳಂ 
ಕೊಡಂಗೆಯೂರ್ಗ್ಗೆ ಬೆರ್ಗ್ಗಡೆತವಂಗೆಯ್ಕುತ್ತಿರೆ ( ಎ೩ ೪೫. ಹಹ ತಳ ೩:00). 17) 

2 ಸಂದಿಗಾಲಜ್ಕವೂರ್‌ (ನಾ). ಒಂದು ಸ್ಥಳದ ಹೆಸರು : ಇದರ್ಗೆ ಸಾಕ್ಸಿ 
ಗೋಜುದ್ದೆಯ್ಮನುಂ ಸನ್ನಿಗುಲಬ್ಬಪೂರದ ಕಳ್ಳರ್ವಾಡಿಯ ದುಜಜಖಮುಂ 
(ಎಜೆ. ₹೪, ye mone [71 

ಸಂದಿಗುಪುತ "ಸಂದುಗುಸುಕ' ನೋ. 

ಸಂದಿಗೆ (ನಾ). ಒಂದು ಬಗೆಯ ಸುಗಂಧಮಸ್ತು : ಬಕುಲ ಸಂದಿಗೆ ಮೊದಲಾದ 
ಹುಗಂಧದ್ರವೈದನ್ನು ಮೈಗೆ ಹಬ್ಬು ವಸ್ತ್ರಗಳ ಮೇಲೆ ಮ್ಲೇರದ್ದು ಟಿಮುಟದಳು: 
Cams ae, (| 

ಸಂದಿಗ್ಮ (ಗು). ೧. ಬಳಿದ; ಹಚ್ಚಿದ; ಲೇಪಿಸಿದ. ೨. ತಬ್ಬಿಬ್ಬಾದ; 
ದಿಗ್ರಮೆಗೊಂಡ. ೩. ಆಸ್ಟುಬದಾದ; ಅವ್ಕಕ್ತ. ೪. ಜಟಲವಾದ; 
ಕಷ್ಟಕರವಾದ ; ಕ್ಲಿಷ್ಟವಾದ ; ವಣ ಹೇಗಾದರೂ ಮುಡಿ ಈ ಸಂದಿಗ್ನ 
ಸಂದರ್ಭವನ್ನು ಶಬ್ಬಸದೇಕು (ಹುಬಹೂ. ೨೫). ೫. ಸಂದೇಹಾಸ್ಟದಲಾದ; 
ಅನುಮಾನದಿಂದ ಕೂಡಿದ : ದೃಗ್ರತೆಯಮಳಿದು ಸುದಿಗ್ನಳಾರ್ಯಂಳಂ ಮೆಲ್ಲಗ 
ದಖಳ್ಳೊದಂಗದೆನ್ನೀ ಬಗೆಗಭಿದುತೆದೂಗಿಬ್‌ದೆ (ಉತ. ೧೬-೪). 
೬ ಅಲಾಯಣರಿ: ಗಂಡಾಂತರಬಾದ. (ನಾ). ೭. ಆಸುಮಾನ; ಶಂಕೆ; 
ಸಂದೇಹ : ಜೀವಾದಿಪದಾರ್ಥಂಗಳೊಳಾವುದು ಸಂದಿಗೃಮಾದೂಡಂ ಬಲಗೊಳಿ 
ಭವ್ಮಾದಳಿಗೆ ವಿದಳಮತ್ಕುಂ (೪೩, ೫-೩೦). ತಾಪಖದ್ರತತಿ ಸಂದಿಗ್ಗಂಗಳಂ ತಿಳಿದು 
ಪಾತ್ಮಕಿ (ಶಬಲ ೬೪-ಇ). ೮. ಜಟಿಲವಾದ ಬರಿಸ್ಮಿತಿ ; ಇಕ್ಕಟ್ಟು : 
ಸಂದಿಗ್ನ ಮಾಗಿದ ನಾತಳು ಮೋವುದು ಮುಳುಂದನ್ನರಣೆಯಿಂದಂ (ಕೃಜಲಾ 
ತಾ ಇದರು ತಮ್ಮ ಬುದ್ಧಿ ಜಾಳಚಕ್ಕೆತೆಯಿಂದ ಹೇಗೆ. ಸುದಿಗೃಲಂದ. 
ಬಿಡಿಸಿಕೊಂಡರೆಂಟುದನ್ನು ಓದುವುದೇ ಒಂದು ನೊಗದ (ಹೀಸ 1 . ಹೀಡಿತೆ), 
೯. ಸಂದೇಹವನ್ನುಂಟು ಮಾಡುವ ವ್ಯಕ್ತಿ : ನೀವು ತೆಂಗುರು, 


ಸಂದಿಗೃತೆ 
ಬಹಳ ಸಂದಿಗ್ನರು . . . ಹಾಗೇ ಆಗಲಿ, ನಾವು ಸಂದಿಗ್ಮರು, ಸುಠಯಚತ್ರರು 
(ಇತ 5. ೫೬ಎ), ೧೦. (ಉವ್ಮಮಾ। ಪದದೋಷಗಳಲ್ಲಿ ಒಂದು : ಸಂದಿಗ್ಮ- 
ಗೊತ್ತಾದ ಒಂದು ಅರ್ಥವಿಲ್ಲದೆ ಹೀಗೋ ಹಾಗೋ ಎಂದು ಸಂದೇಹ ಹುಟ್ಟುವಂತೆ 
ಇದುದುದು (4೬ ೩೩೬೭), !ಸಂ.1 

ಸಂದಿಗೃತೆ (ನಾ). ೧. ಅನುಮಾನ; ಸಂದೇಹ : ಇಲ್ಲಿಯ ಯುಕ್ತಿವಾದದಲ್ಲಿಯ. 
6೦ವು ಸಂದಿಗೃತೆಗಳನ್ನು ಎತ್ತಿ ತೋರಿಸಲೇಬೇಕಾಗುವುದು (ಸತ. ೩೧). 
೨. ಜಟಿಲವಾದ ಪೌಯ್ಮಿತಿ; ಇಕ್ಕಟ್ಟು : ಈ ಸಂದಿಗೃತೆಯಿಂದ ಬಾರಾಗುವ ಬಗೆ 
ಹಂಗ? (00೬. [ಕಾವ್ಮವಿಎ। ಅರ್ಥದೋಷಗಳಲ್ಲಿ ಒಂದು : ಸಂದಿಗ್ನತ 
- ಕಹಿಯ ಧಾದವು ಓಂಗೋ ಹಾಗೋ ಎಂದು ಸಂದೇನದಾಗುದಂತೆ ಇಡುವುದು 
(ಕಷಿ ೩೫), (ಸಂ. ಸುದಿಗ್ನತಾ! 

ಸಂದಿಗ್ರಾರ್ಥ (ಗು). ೧ ಸಂದೇಹಕ್ಕೆಡೆಯುದ; ಅನುಮಾನಾಸ್ಪದವಾದ : 
ಕಲರ್‌ ಸೂರ್ದಿದ್ಯರ್ಥದೇದದಾಕ್ಮಂಗಳಂ ವಿಟಾರಿಸುತಿರ್ಪರ್‌ (ಅದ್ಭುತ. ೧೧೧). (ನಾ). 
೩. ಸಂದೇಹಾಸ್ಪದವಾದ ಅರ್ಥ. ಸಂ) 

ಸಂದಿತ (ಗು). ೧ ಕಟ್ಟದ; ಬಿಗಿದ. (ನಾ). ೨. ಕಟ್ಟಿದುದು : `'ಬದ್ಧಂ, 
ಸುದಾವಿತಂ, ಮೂತಂ, ಉದ್ಭಿತಂ, ಸಂದಿತಂ, ಸಿತಂ - ೬ ಇಟ್ಟಲ್ಪಟ್ಟುದರ ಹೆಸರು'" 
(ame uw). fa) 

ಸಂದಿವಾತ 'ಸಂದುವಾತ' ನೋ. 

ಸೂದಿಸು (ಕ್ರಿ). ೧. ಸೇರಿಸು; ಜೋಡಿಸು; ಹೊಂದಿಸು : "" ಸಂದಿಸು - ಸಂಧಾದೇ 
(ಬೀರು, ಬೇರಿಸು) '" (ರಾ). ೨. ಸೇರು; ಕೂಡು : ಜರೆಯೆಂಬ ರಕ್ಕಸಿ... ಎರಡು 
ಪೋಟುಮನೊಂದು ಕೈಯೊಳಿ ಏಡಿದೊಡೊಂದೊಂದಳ'ಎಳ್‌ ಸೂದಿಸಿ ಮುನಿಖರಂಪ 
ಗೊಂಡೊಡೆ ಚೊರದ್ಮಂಬಟ್ಟು ಜರಾಸಂಧಸೆಂದು ಜೆಸರುಟ್ಟು (ಶಂಚಲಾ, ೬-3೬ ಬ); 
ಚಂದ್ರಿಕಾನಂದಮರಾಗಳಂತೆ ತಚ್‌ಸಂದು ದುನೋದಚನಾಂಗತುದ್ದಿಯಿಂ ನಂದಿಸಿ 
ಶಲ್ಮದಂಡಮನಡಂಗಿಸಿ . , . ಉಂಡುಸಖಂಡಿತ ದೈನದೀಕ್ಸೆಯೆಂ (ಬಳುಯಾ. 9-೩೦); 
ಪಾಸತ್‌ಗಳೊಳ್‌ ವಾಸುವಸುಳೆದಳಿರಂ ಸೂಹಿ ದೇಹಆ್‌ಸಿದ ಬ್ರಳಿಂದಿನಿಯರ 
ಸೌಖ್ಮಸಾರಸರ್ಬೆಸ್ವ್ಯದೆಮಿದಾಗಳ್‌ (ಆಂ್ರವಿ ಇ-ಇ ಈ. ೩. ಗುಂಪುಗೂಡು; 
ಒಟ್ಟಾಗು : ಎಡೆದುಡಗದೆ ಸಂದಿಸಿ ಮುವುಡುದ ತುಖುಂಬುದ ಜಲಾಂಬರಸ್ರತ್ತತಿಯಿಂ 
ನಡೆದರ್‌ ಮಣ್ಣಬದಳ್ಳಿರ ಮಡಿವಳ್ಳರ ದಾರ್ಲೆಲಆರಂದದೆ ದಿವಿಜರ್‌ (ಅಜತ ೫-೯೧); 
ಬಂದುದು ಮಹಾಜನಂ ಬಹಳ ದೈಧವದಿಂದ ಎಂದುದು ಚಶುರ್ಬಲು ಕೆಲಕೆಲ 
ಮೊಳೊಡ್ಡಾಗಿ ಸಂದಿದಾದರದರ್ಬಳಳತ್ತಯುಗಡಿತ ನಡೆದು ಬಹ ಫಲುಗುಣಂಗೆ 
(ಕೈದಿಲಾ. ೬೩-೫.). ೪. ಒಟ್ಟುಮಾಡು; ಸಂಗ್ರಹಿಸು ; ಚಲ್ಲಿದೊಡಳುಗಳ 
ಆೂಣ್ಣಂಗಳಂ ಬಲುಸೆಕ್ಕೆಯೆಲ್ಲವಂ ತಂದಾ ಸಂದಿಣಾಾ ದಿಸಿ ನೋಡಿ 
(ತ ೪ಇ). ೫. ಬಾಣವನ್ನು ಹೂಡು; ಶರಸಂಧಾನ ಮಾಡು :ದುರೆಯು 
ಮಂಗಿ ದಿನೇತನಂ ನೊಣೆದು ರೋದೋಧಾಗಮಂ ಪೀರ್ಡ ಸಂದಿಸಿ ಮಂದೈಸಿ 
ಧಸುರ್ಬಲಂಗಳಿಸೆ ದಾಣಶ್ರೇಣೆ ಸೇರಾಂಗದೊಳ್‌ . . . ಪಬ್ಬುರ್ವದ್ರಿಬೆಯೊಳ್‌ 
(ಈರಾ ೧೩-ಉ); ಸಂದಿಸೆ ಗಟ್‌ ಸಂದಿಸೆ ರಘಂದಂದವನೆಡೌಟ್‌ದು ಕವಿದ ಕಣೆಯಿಂ 
ಮುನ್ನಂ ಬಂದುದು ನೆಲಕ್ಕೆ ಲನಧಟವ್ಯಂದಂ ಬಬ್‌ಯಂ ನಿತಾತವಿತಿಖಬ್ರಸರಂ 
(ಉವ್ಮಾಡ 4೪9), ೬. ಕಟ್ಟು; ಬಂಧಿಸು : ಗೊಡ್ಡನಾಗಳ್‌ ಹೋಗಿ ಹಿಡಿತಂದು 
ಒಂದು ಗೂಟದೊಳಂತು ಸಂದಿ, . , . ಕಚೆಯಲೈ (ಟಂ ೯ ೫). ೩. ಸಾಮರಸ್ಮ 
ಉಂಟುಮಾಡು; ಹೊಂದಿಕೆಯಾಗುವಂತೆ ಮಾಡು : ಮುದು ನಿನ್ತು 
ಸೈರಣೆಯೆವಷ್ಟು ಕೆಳೆದಿಗೆ ತನತ್ತು ಸಂದಿಸುವೆಸಕಲ (ಶಡುದ. ೧೪೬ ಪ್ರಯೋ). 
೮. ಹಿಂಬಾಲಿಯು; ಅನುಸರಿಸು : ಮುಂದಣ ಮಿಗಮಂ ಕಬ್‌ಪದೆ ಸಂದಿಸಿ 
ಬಟ್‌ಗೊಳ್ಳ ಮಿಗಮುಮಂ ಕಟ್‌ಪದೆ ಶಾನೊಂದಳವಿದಷ್ಪದೆಚ್ಚು ಬಲಿಂದದುವಂ ಬಲ್ಲ 
ಬಬ್ಲೆಯಂ ಪೊಗಬ್‌ಸಿದಂ (ಹೂಣರ, ೫-ಉ); ಮುಡಾ ಪರಮಂ ಮಾಚ್‌ ಹೋಗುತ್ತ 


೮೨೩೫ 


ಸಂದು, 


ಧರದೊಳೊಂದರಡು ಮಾತನಾಡಿದನು (ಹಣಾ. ೯-೧೧); ಮುಂದೆ ಮೆಪ್‌ಯೆ ಹೆಣ್ಗುಳಿ 
ಕಲಕಂರ ರಧಸದಿಂದಡರಿದ ದಲರತಬೋದನಕೆ ಸಂದಿಸಿ ಹೊಗುವರಂದಸಲು 
'ದಾಗಿಲೊಳಿರ್ದ ನಂದೀಶ ಮುರಿಯಲಿಕ್ಕಿದನು (ಜೋತು ೭-೨೧. ೯. ಛೇಟಿಯಾಗು; 
ಸಂರ್ದಾಸು : ಇಲ್ಲಿಗೆ ತಾರೇಣೆ ಬರಬೇಕು ವಾಬೆ ಬಂದಲ್ಲಿ ಸಂದಿಬೆನು ಹಂಗೆಂದು 
$| ನಿಲದೆ ದಾಗಳ ಕಾಂಯ, ಸೇವೆಯ ಬೆಂಗಳಲ್ಲರುಗೂಡಿ ನಡೆದಳು (ಆರದ. ೪೨-೧೪೧), 
ಬೀದೂರೊಳಿರಲು ಗುಡುವಂದನೆಯ ಮಾಡದಲೆ ಸಂದಿಸಿ ಕಂಳನುಣಖತಿಪುದನ ಬದುಲ 
ಹಂದಿಯಂತಂದ (೧. ಇ). ೧೦. ಕಣ್ಣಿಗೆ ಬೀಳು; ಕಾಣಿಸಿಕೊಳ್ಳು : ಮತ್ತಾರ 
ಕಣ್ಣಿಗೆ ಸಂದಿಸಲಿಲ್ಲ ಕರ್ಗತ್ರಲೆಯೊಳು ನಿತಾಚೆರವು (ರೂ ೧೧- ೩" ೧೧. ಎದುರಿಸು; 
ಪ್ರತಿಭಟಿಯಿ : ಮೃಗಮದವಾರಿಯನರಸಂ ದೊಗೆಮೊಣೆದೆಡ೦ಿಡದೆ ಪೊಮ್ಬುಮಂ 
ಎ... ಸೂಯಿ ತಪ್ಪಗಮದಮಂ ಕುಂದದೆಯು ದೇವಿ ಪೊಯ್ಮುತಿರೆ (ನಪ ಇ ೧೪೨); 
ಬಂದಳಾಗಳಿರುಳುದದಿನೊರ್ದಳ್‌ (ಉ್ರಾಾ ೧೨). ೧೨. ತಾಗು; ಮುಟ್ಟು : ಆದೂ 
6ೆದೊಳೊಂದಿ ಸಂಧಿಸಿ ಗುಗಡತಳಿದುಂ ತಹುಂಬುದಂತಿರ್ದ ಶಿಖರಿತಿಖರಂಗಳಿದದಂ 
೬. . ಧಯಲ್‌ರಣಾರದುವ್ಪ ದ್ರೈಸದರಕ್ಕೆ ಬಂದು (ಉಂಳರಾ. «- ೫೮) ೧೩. ತಾಗಿಸು; 
ಮುಟ್ಟಿಸು : ಒಂದೆಸೆಯೊಳಿಂದ್ರದು ಜುರಾವಳಿಯೊಂದೆಸಿಯೊಳಿರಲು ವಂದಿಸುತ 
ಮುಕುಳತಕರಂಗಳ ನಂದಿಸಲು ಭಾಳಸ್ಮಳಗಳಿಂ ಪಂದಿಕೇತವನಂಟದಿತ ಹರಿಸಿದ 
ರಿಯಲಿ (ಟಂ ೨-೫). ೧೪. ಉಂಟಾಗು; ಒದಗು : ದುರಂತದುರಿತಹರಂಗಳ್‌ 
ಸಂದಿಸಿ ವೆಗಟ್ಟುದಹುತ್ರಮದಿಂದೆ ಡತುಸ್ಕ್ರೀಂತದತಿಶಯಂಗಳ್‌ ಜನನಂ (ಅಜಿತ ೭-೯೮), 
ಹಂದೆ ಪಲದಜದ್ಮ ದೊಳು ದಾಜ್ಯವಿಧ್ದಾವ ಬಂದುದು ಹೋದುದೆಲ್ಲರಿಗೆ ಬಂದಂತದಂಗ 
ವಿಜ್ಞಾನವಾರಿಗು ಮುನ್ನ ಸಂದಿಸಿತಿಬ್ಲ (ಅಡಡ. ೨-೫೪); ಸಂದಿಸಿದ ಛೋಗ್‌ ಪಡೆಯುವಡೆ 
ದಾನದನು ಕುಂದದಲೆ ಮಾಡು (ಸರ್ಕ ೬), ೧೫. ಉಂಟುಮಾಡು: 
ಶಜ್ಞಲದೋಪಹತಿಯಿಂ ದೇಜೆಬುದು ಸರೋದರಮೆಂಬ ಸಂದಯಮಂ ಸಂದಿಖುದ 
ಚ್ಫೋದರೋದರಮಂ ಕಂಡು (ಉವಂಕಾ ರಾ). ೧೬ ಇಡು; ಇರಿಸು : 
ಕೆಲದಿಗಳೊಳಿಳ್ಳುವಿರ್ವಮೆದೆದ ತಾದರೆಯಲೆಗಳೂಳಂ ಕೆಂದಳಂಗಳೊಳ್‌ ಸಂದಿರುವ 
ಕರ್ವಾರರಜದೊಳ್‌ ಮೊಲೆದ ಹಿಮದ ಆೆನಿಟ್ಟುಗಳೊಳಂ . . . ಸಂತಾಪಮಂ. 
ಸಂತಯಿಸಲಾಖದೆ (ಊರಾ ೬೬೬). ೧೭. ಒಡ್ಡು; ಚಾಚು ; ನೀಡು : 
ಕಂಕೆಲ್ಲಿಯಂ ಲೀಲೆಯಿನೊಡಛಡೆಯೊಳ್ಳುಣದಾತ್ಮಂಗದುಂ ಸಂದಿಸುವಂ 
(ಉಂ. ೬೦), ೧೮. ಬರು : ದತ್ತಿಲೆ ಉಡಳದೊಳ್‌ ಮುಂದೊತ್ತಿ ಸಿಮಸ್ಪಕ್ರಿಯುವದು 
ಪದವಿಧಿ ಶಾರೊತ್ತರಿಸುಗುದುದಖ್‌ ಳ್‌ ಪಳ್ತೆಶ್ರದುದಂಯಕ್ಕೆ ಬಿಂದು ಸಂದಿಸಿ ಎಲ್ಕುಂ 
(ಉನ್ಮಾಡ. ೨0): ಸಂದ ಪಶಾರಕ್ಕೆ ಹಕಾರ೦ ದೊರೆಕೊಳ್ಳುಂ ವಿಕಲ್ಪದಿಎ ಪಂಯೊರ 
ಸಂದಿಸಿದೆಡೆ ದುಷ್ಕರಂ (ಉಲ ೧). 'ಸ೦ಧಿಸು' ಪರಾ. 
ಸಂದಿಸುಕೊಳು, ಶಂದಿಿಕೊಳ್ಳು ೫ ೧. ಸೇರಿಸಿಕೊಳ್ಳು; ಕೂಡಿಸು : 
ಇಂದುಮೌಳಿಗೆ ಮುನ್ನದರ್ವಿಸಿ ಸಂದ ಏರ್ಮಾಲ್ಕದ ಶಿರೋಬ್ಬದುವಿಂದು ಸಂದಿಸಿ 
ಕೊಳುವರೇ (ಟ್ರ ೪-೧. ೨. ಸಂಧಿ ಮಾಡಿಕೊಳ್ಳು : ಅ ದುಂತ್ರಿ ಪಾತ್ಸ್ಯಾದರು 
ನೆಟೆ ಸಂದಿಸಿಕೊಂಡು ಬೇಗ್‌ದಲಿ ನಿಂದು ಕಾಣತೆಯಿಕ್ಕಿ ರೊಕ್ಕದಾಸೆಯವಿತ್ತು ತಂದರು. 
ದಂಡಖಾ ಬೆಲಕೆ (ಅಜ ೧೧-೩). (ಸಂದು * - ಇಯ]! 
ಸಂದೀಪಿತ (ಗು). ೧. ಜ್ವಲಿಸುವ ; ದಹಿಸುವ. ೨. (ಕೋಪದಿಂದ) ಕೆರಳಿದ; 
ಉದ್ರಿಕ್ರವಾದ : 'ಸಂದೀಪಿತಚಿತ್ರ' ಪರಾ. ಹಂ 
ಸಂದೀಷಿತಬತ್ತ (ನಾ). (ಕೋಪದಿಂದ) ಕೆರಳಿದ ಚಿತ್ರವುಳ್ಳವನು : ಆ. 
ಪದದೋೊಳ್‌ ರಣಪ್ರಣಯಮಾುತ್ತುತಮೆಂ ತೆಲೆ ಕೋವನ್ನು ಸಂದೀಕರಿಸಿಕಟಿತ್ರಬೆಯ್ದು 
ಇಡುವ. . . ಪಿಡಿದು ಹಯಕಂಧರದಂ (ಆರ್ಥರಾ ೪-೮). (ಐ) 
ಸಂದೀಪ್ವಿ (ನಾ). ಬೆಳಕು ; ಪ್ರಕಾಶ : ಆ ಕರುಣೆಯೆಳನಳೆಯ ಳಡೆಸೋಟ 
ದೊಂದು ಕಳಿರುದಟ್ತ ಸದ್ಭಾವ ಸಂದೀಪ್ರಿಯೊಳಗೆ ನನ್ನೊಳಿಳು ಹೊರಗು ವಾ 
ಗುಡಿಬಳಸಿನೊಳಗರೆದ ಚರಿತಾರ್ಥವೆಡೆಗೊಂಡಿತೀ ಕಬ್ಬದೊಳಗೆ (ಮಾವರ: ೫-೨). 
[ed] 


| 


ಹಂದೆ ಸಂದಿಹಿ ಬಪ್ಪ ಕೌಶಿಕನ ಕಂಡು ಎಂದಮೇಶಸೊಸಿದು. ಏಲಿಸುದ | [ಸಂದು "ಸಲ್‌' ಪರಾ. 


ಸೂದ್ಯು, ಸಂದಿ (ನಾ). ೧. ಸೇರುವೆ; ಸಂಯೋಗ; ಕೂಟ: ಇತ್ವತ್ಕುತ್ತಂ.. . 
ದುಂತ್ರಿ-ದುಂತು; ಸಂಧಿ - ಸಂದು (3 ಹೀ ಪ್ರಷೋ), ನ. ಮೂಲೆ; ಕೋನ : 
ದುರಗಳ ಸಂದಂ ವಚ್‌ದಾಗಸದೀಂದಂ ಪತ್ರುಎಡಿಸುವಂತೆದೊಲಿಳೆಯಂ ಮಹಕದೊಳೆ 
ಬಿತ್ತು ಬೆಗೆದದೊಲೆಸೆದುದು ವಿಗ್ರಜಯಬೂರಿದೇರೀ ಏಿನದಂ (ಅಬಎವು. ೧೨೨೪); 
ಚತುರಾಲಾಟದ ಸೀಮೆ ಯುಪುದೆಂದಳೆ ತದ್ದರಪೇಲದ ೭46%ಿಪೊಲದ ಸುದಿಸಲೀತಾದ್ಯದ 
ಗುಡ್ಡೆ (ಖಾಸಾ 2೩ ೧೪ ೩೨, ಇಐ), ಓ. ಬಿರುಕು; ಸೀಳು : ಪತ್ರಿ ಬಡದ ಮಲ್ಗರವುವೆ 
ಮೆಟ್ಟದುದ ಸಂದೆಗ ತಾ ಡೆ. ತೆಂ ಬಂತಾಟದೆಯಂ ಪಡಿದೊಡಂ ವಿರಿದಡೆಯೆ 
ಗಾಯೆಮುಗೆ (ಅರಜೀ. 9-೧೧೩ ಡ): ಓಂದದ ಬಗಲಿರುಳೆರಡಆ ಸಂದುಗಳೂ 
ನಡುಣತಿಲ್ಲಿ ರಕ್ತಾಂಬರದಿಂ ಸಂದಿಹಿ ಪೊಬ್ಬವೊಲೆಸದುದು ದುಂದೈಹಿದ ಸಂದೆಗೆಯ್ರ 
ವಡುದಣದೆೆಯಂಲ್‌ (ಆವಿ. ೧೬-೯೫೨): ಹಿಂದೆ ಓಂಗಿದ ಧಟರ ಸೋಲದ ಸಂದ ಸಂಧಿಸಿ. 
ದುವೆವತಿತಯದಿಂದ ರಾಕ್ಷಸ ಉಜತೇಜದ ಸುವ್ರ3ಾವಕೆದ (ಕೊಂಡು, ೬-೪೦-೩): ಆದೆ 
ಮೆಟ್ಟದ್ದೇ ನಂದು, ಸೆಟ್ಟಿ ಬಿಟ್ಟಲ್ಲೇ ಪ್ರಣ (ಇಡ). ೪. ಹೋಳು; ಹೀಳಾದ 
ಭಾಗ : ಒಯತ್ತು ತಿಂಗಳ್ಗೆ ವತ್ತರ್‌ ಪದದಿರ್ಟರ್ಧಾಡಮು ಕಂದಾದಿದು ನಮಗಣ 
ದಾರ್ತೆಯೆಂದೊಲ್ಲದೀಡಾಡಿದರುಯ್ಲೂ ತಿಪ್ಟೆಯತ್ತಲ್‌ ಒರೆಯೆವಿಖುವಳ್ಮಂಡು 
ಓಲಂಡುಯ್ಲು ಸುಲಿಕ್ಕಿದೊಡಂಘಾ ಸಂದು ಸಂದಿಲ್ಲೆನಿದ ತಣದಿ ಬತ್ತಿತ್ರಿಭಾರೇದ್ಯದುಗಲ್‌ 
ಆರದ ೯-4). ೫ ಕಿರಿದಾದ ಓಣಿ; ಗಲ್ಲಿ: ಮೇಡದನು ಆ ಸಂದುವೀದಿಯುಂದ 
ಕಾಳಾದೆಲು ರಗೆ ಓಡಬಂದನು (ಉಕಾ ೧ ಹ. ತೂತು; ರಂಧ್ರ : ಪ್ರಾಕಿಗಳು 
ಮನೆಯೊಳಗೆ ಬಡುವ ದಲ, ಸಂದುಗಳನ್ನೂ ಸಿಮಂಟುಂದ ಮುಚಟ್ಟಲಿಡದೇು 
(ಅಯನ ೪. ೬ ಎಡೆ; ಸ್ಥಳ : ಅದ್ರೆ ಒನ್ದು ಶಾಯುಂರ ಇಗ್ಗಲಿಯ ಆರಿವುದ 
ದುಂಖಲ ನ್ಮಿನಲ್ಲಿ ಶಣ್ಣಾಲಿಗಾಲ ಮೂಡಣ ವೇರೊಟ್ಟ್‌ಯಿ೦ಿ (ಎ6. ೫. 
ಕೂತ. ೩೯-೧೯, 919); ಬಗೆಯೊಳ್‌ ಬ್ರೊಗೈೆದಲಂದ್ರ ಉತರತೆಯಂ ತಂದೀಯ 
ಮೆಹ್‌ ದುಯ್ಗೆ ಸಂದುಗರ್ಳನವ್ರೊಡಮುಲ್ಲರಂತದುರ್ಬ್ಜರೂ ತಳ್ತಿಬ್ಬ . . . ನೆರೆದರ್‌ 
ಮುದಿ ಪ್ರಿಯತಮಂ್‌ (೧೦.೬ ೧೦). ಆ. ಅವಕಾಶ; ಸಂದರ್ಭ : ತಂದದ್ದರೂಳಗರ 
ಕದ್ದಾಳೂ ತನ್ನ ಸಂದು ಸುಳಿವು ನೋಡಿ ಮೆದ್ದಾಳೊ (ಇರರ. ೧-೧೩೨-೬); ಸರೋಜ 
ಹೊರಟುಬಿಟ್ಟೆನು (ಹೂ ಗಾ); ಇದರ ಪ್ರಣಯ ಸಮಾಧಿಯಮ್ಮು ಕೆಗಳಲು 
ಮುಂದಮಾಯತಕ್ಕೂ ಸಂದಿಲ್ಲದಂತಾಯಿತು (ಉಂ ೧); ಸಂದು ನೋಡಿ ಗರಿ ಜಾಲ 
(ಇದು. ೯. ವೃತ್ಯಾಸ; ಭೇದಭಾವ; ಭಿನ್ನತೆ: ಛಿಂಗಾಂಗಸಂಗುದಂಬ ಸಂದ ಮಾಚ್‌ 
ಪರಮವ್ರಕಾಶದಿಂದ ದೆಳಗುದ ಸೃಯುಂದ್ಕೋತಿಯ ನಿಜದಲ್ಲಿ ಬಿಂದು (ಅಂದ ಕಾಳಾ); 
ನಂದಿಸಾಧಟ್‌ ಕೃದಲ್‌ಸಗೂಂದಿನಿತು ಸಂದಿಲ್ಲಲಿಹುದಕೆ ಸಂದೆಗದೆ (ಒಇವು ೧೬೧): 
ಉದು ಮೊದಲಾಗವರ ಸಖ್ಮಳೆ ಸಂದ ಕಾಣೆನು ಕರ್ಣಕುರುಪತಿಗೊಂದೆ ಜೀದವವೂಂದೆ. 
ಮನ ಮತವೂಂದೆ (ಅಲಾ. ೬ ಇ); ಎನಗೆ ನಿಮಗೆ ಸಂದು ಸಂತೆಯವಿದ್ಲಿದಯ್ಮು 
ಸಂದುಂಟು ಎಂದು ಮಡಿ ವುದೆಲ್ಲಾ ಬಂಧನದ ಮಡಿ ಕಷಣೆದೋ (ಒದ್ದೇದ. ೧೯೨-೪೬೨), 
೧೦. ಕೀಲು;ಗೇಷ್ಲು: ಒಳದೊಡೆ ಸಳೆದೂಡೆ ಸಂದುಗಳುಳಿದೊಡೆ ಐರಧಖದುದುಖಗೆ 
ತಚ್‌ಸಂದೂಡೆ ರ್ಶೀತಳಬಳದಿತ್ರಿತವಸ್ತ್ರವವಳದಟ್ಟರೆ ಸುತ್ತಲಿಮಿಬ ಬೇಜೆಗಳಲ್‌ಗುಂ 
(ಲೋಳೋಶ. ೯-೧೩೬): ತಲೆ ಕು ಸಂದು ಯೆಬ್ಬಣಲು ವೃಷ ನೋವಡೆ ದಾಹಮುಗೆ.. . 
ಸ್ಮುಚಾತವಿದಿತಜ್ಟಾಟೆಂ (೪ಇಲ್ಮಾಲ ೬-೧೬); ಭಬತ್ರಯದ ಭೇದವರಟ್‌ದು ಮಾಡುವ 
ಕ್ರಮುದೆಯಟೆಂದಡೆ ಆಟ ಮದಲಾದ ಕೀಳುದೆಸಿಯಲ್ಲಿ ಸಂದಿನ ರದ ಅಂಗುಲಿ ಸಂದು 
ಇಬ್ಬಿತ್ತು ಮಡಸಂದೆರಡು (ಇರ್ಜಜ. ೫-೧೦೧); ಒಂದಲ್ಲ ಮಗಳಿಗೆ ಸಂದೆಲ್ಲಾ ದೇನ 
(ಇಡೆ). ೧೧. ಶೀತದಿಂದ ಮಕ್ಕಳಿಗೆ ಬರುವ ಒಂದು ಬಗೆಯ ಖಾಯಿಲೆ ; 
“ಸಂದುರೋಗ' ಪರಾ. ೧೨. ಗಿಡಮರಗಳಲ್ಲಿ ಮೊಳಕೆಯೊಡೆಯುವ ಸ್ಮಳ; 
ಗಿಣ್ಣು; ಕಣ್ಣು: ಕೊನೆಯೊಳ್ಕೊಬೆಗೊಂಬುವ ಸಂದಿರೊಳಿಲೆ ಪಣ್ರುದಿರ ಮೋದ 
ವೆಲೆಯೊಳ್ಳೊದುರ್ಗಳ್‌ ಕೊಪೆದೋಚ್‌ ದುದನನಲಗಿತ ಮೊನೆದೋಪ್‌ದನೊಡನ 
ಬಿದಯಿಗೆಳಮುವುಗಳೊಳ್‌ (ಪಬ್ಬು. 7), ೧೩. ಸಹವಾಸ; ಸಂಬಂಧ : ಅಧಕ 
ದೃಷ್ಟ ಹಂದೆ ಇದ್ದು ನಡೆದಂತೆ ಎನ್ನಂಗದ ಸಂದ ಬಿಡಿಸಿ ಲಿಜದ ಲೀಲೆಯ 
ತೋಯಾ (ಸಲ್ಲ 4. ೪೧-೧೫). ೧೪. ಸಂಶಯ; ಅನುಮಾನ : ಧತ್ತಿಯುಂದ ಜ್ಞಾನ 


೮೩೬ 


ಸಂದುತೊಡು 


್ಲಾವದಿಂದ ವೈರಾಗ್ಯ ದೈರಾಗ್ಮದಿಂದ ನಜದ ವಿಶ್ಚಯ ಆದಕ್ಕೆ ಸಂದಿಲ್ಲ (ರೂಮು 
ಇ ೧೫. ಕುಂದು; ಕೊರತೆ : "ಸಂದುಗಾಣು' ಪರಾ. ಪಂದಿ : ೧ 
ಇದ್ರುಗ ಮಹಾಎಜದನೆಲೆ (ಉರ. ಇಒ). ೩. ಸಿಕ್ಕಿದೆರೆಲೆಯಂತೆ ಪಲ್ಲ ಸಂದಿಯಡಕೆಯಂತೆ 
ಆಈರಾಮೈ, ೯-3); ಮುವೀತೈದಂ ಕರುಗೊಯೊತ್ತಿದುರಗುಟದುವಿವಿಸಂ ಸವಿಯ 
ಹುದಿಯು ಬೆೊಜವ'ಬ್ಬು (ಈಲ್ಮತ್ತ ಇ ದು ೫. ಸಂದೀಯ ದುಖೆಯುನ್ನ ಗೊಂದೀಯ 
ಮನೆಯನ್ನ . . . ಪದುಕೊಮಲ ಸಂದೀಯ ಹೊಕ್ಕನು ನೆಯುಣೇರಿ (ಆತ್ನಷು. ಗಾ). 
೬. ದಾಗಿಲ ಸಂದಿಯಿಂದ ಕುಡರೂ ಕಾಣದಂತೆ (ಇಷ್ಟ. ೫9). ೭. ಕೂಡ್ಲುಕುಪ್ಪ 
ಬದ್ಲೇಹಹಳ್ಳಿಯ ಎರಡರ ಸಂದಿಯಲ್ಲಿ ವಂದು ಪಡುವಲು ಗೋಡಿ (05. ಹಾ. 
ಶ್ರೀರಂಗ ೧೩-೬೪; ಐ). ೧೦. ಕಟ ಮುಮ್ಮಡಂ ವರಡು ಸಂದಿ ನೊಸಲ್‌ ಪಣೆ ಕಣ್‌ 
ಕದಂಸಿವಂದೆಡೆಯದೆ ನಬ್ಟುದುರ್ಚದುವು ಬೇರ್ದುವು ಸೀಳ್ಪುವು ಬಾರ್ಥವಯುಗಳ್‌ 
(ಹುಡಿ, ೧೧-೧೬೬); ಗುತ್ತಿಗೂ ಕಾಲು ಸಂದಿ ಶತಖ್ಬಿಹರೋಯ್ತು (ವರನು ಇರಾ), 
೧೬. ಕಿರಿದಾದ ಸ್ಮಳ; ಇಕ್ಕಟ್ಟಾದ ಡಾಗ, - ಎಡೆ : ಬೆಳೆಗೆಯ್ಕ ಸಂದಿಯೊಳು 
ಗೊಂದಿಯೊಳು ಗಬ್ಬುರಿಸಿ ತಮತಮಗೆ ಬೀಜ್‌ ಕರೆದದು (ಒಡ್ಡರು, ೨-೪೪): ಅಂಗಡಿಯ 
ಸಂದಿಗಳೊಳುತ್ತುಂಗಾಲಯದ ಪಕ್ಕದಲ್ಲಿ ಪಾಲ್ಲೋಡೆಗಳೊಳ್‌ ಬ್ರೊಂಗುತ್ತುಂ ವೆರೆದರ್‌ 
ಕುಟಿಲಾಂಗಪೆಯರ್‌ (ದುಬ. ೧೦-೧೬೩); ತಮ್ಮ ದೋಟಾರನ್ನು ಒಂದು ಸಂದಿಯಲ್ಲಿ 
ಏಿಲ್ಲಿಹಿ ಟಿಕೇಟನ್ನು ತರಲು ಹೋದರು (೪೫. ೧). ೧೬ ಕವಡೆಯುಟದ 
ಗರಗಳಲ್ಲಿ ಒಂದು (7): ಸಂದಿ ಕಳಂತಿ ಗುಗವೆಂದಡ್ದೆಲ ಕೊಂಡು ಕವಡೆಯು 
ತೂಗಿ... ಆಡುತಿರ್ದರ್‌ (ರಾ ೪). 
ನಂದು ಬಂದು. ಸಂದಿ ನಂದಿ ಇ ೧. ಕೀಲು; ಗೆಣ್ಣು : ಪುಯ್ಮಲಿಡೆ ಸುಡುದಂತ್ರಿಿಯುಂ 
ಸಂದುಸಂದುಗಳೊಳ್‌ ಸಂಜಯಂ ಬಿಟ್ಟಿಯುಂ (ರರ್ಮಾಕ್ಕಾ. ೩-೬); ಮಂದದೀರ್ಯವ 
ಮಾಲೆ ಹಾಯಿದು ಸಂದುಸಂದಿಗೆ ಕಡಿದು ವಿಪ್ರರ ಮುಂದಿಗಿತ್ರಮು. ಮಹಿಯ 
ಪುದರುಯದರ ಕಾಹಿಂಗೆ (ಹರ. ೨೬ಎ); ಮೆಚಗಿಣ ಖರನಂ ಕಂದೊದೆ ಪಣದೆಗೆಯದೆ 
ಸಂದುಸಂದಿಯಂ ಭರಸಂದಂ ತಣ್‌ಯನೆ (೦ರ್ಜಾಮ್ಯ ೬-೧7೬). ೨. (ಮರದ) ಗಿಣ್ಣು; 
ಪರ್ವ : ಸಂದುಸಂದಮ ಇಡಿದು ಬ್ಬಮ ತಂದು ಗಾಣದಲಿಕ್ಕಿ ಅರೆದಡೆ ಬೆಂದು ಬಾಳಗೂಳ 
ಸೆಕ್ಕರೆಯುಗಿ ನೊಂದೆನೆಂದು ಸಿಯ ಬಿಟ್ಟಿತ್ತೆ (ಜಹಾರ. ಒ. 39-69). ನಂದುಗೊಲದು, 
ಪಂದಿಗೊಂದಿ, ಸಂದುಗೊಂದಿ ಇ ೧ ಮೂಲೆಮುಡುಕು : ಸಂದುಗೊಂದಂಸುತ್ತ 
ಗುಡುಸುತರಂದವನು ನಾನಯ್‌ಯದಂತತೆಮುದಿರವ ಪುಂಸ್ಕಲ್ಲಿ ತಮನ ಕೇಳ್ಳೆನರ್ಥಿಯಲ್ಲಿ 
(ತಿಮ್ಮಕ್ಕ. ೧-೬೩): ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ... 
ಪಂದಗೋವನ ಮುಂದಿರಡ್‌ಳ ಸಂದುಗೊಬದಿವಲಿ (ಇರರ. ೧-೧೬೬-೧); ನಿದ್ದಂಗದಲ್ಲಿ 
ಗುರು ಕೊಟ್ಟ ಲಿಂಗವೆಂಬರದೊಂದು ಕುಖುಯ ಇರುತಿರಲಿಕ್ಕೆ ವಿಬಲಿಂಗದ ಸಂಗವ 
ನಟೌಯದೆ ಸಂದಿಗೊಂದಿಯಲ್ಲಿ ಹೊಕ್ಕಿ ಹೆಸೆಂಬ ಗೊಂದಣದೇಶಕ್ಕೆ (ಮಲಯ ೩೬೩ ೧೩). 
ಪಿ. ತೀರ ಇಕ್ಕಟ್ಟಾದ ಓಣಿ ; ಕಿರಿದಾದ ಗಲ್ಲಿ, - ಕೇರಿ : ಬಾರು ಊರಿದ 
ಸಂದುಗೊಂದುಗಳಿನ್ನೆಲ್ಹಾ ತಲೆಮರೆಸಿಕೊಂಡು ಅಲೆಯುತ್ತಿರುವಾಗ ರ್ಬವಲ್ಲ 
ತಾಲೆಯಲ್ಲಿ . . . ಇಡುವುದನ್ನು ಬರೆದುಕೊಂಡು ಹೊಟ್ಟಿಕಿಟ್ಟುವಡುತ್ತಿದ್ದೆ (ಶಾಖದ 
೯೧): ಮೇಲುದುರ್ಗದ ಸಂದಿಗೊಂದಿಯೊಳಾಳು ಹರಿದುದು (ಐಮ್ಮಾನ ೩-ಹಾ); 
ಪ್ರತಿಯೊಂದು ಸುಂದುಗೊಂದಿಗೂ ದಣಿದು, ಅಲೆದಾಡಿ ಇಂಬಳಿಗಳಿಂದ ಕಟ್ಟಿಸಿಕೊಂಡು 
ಖುತ್ತಾಡಿದ್ದೇ ಬಂದಿತು (ಅಂತೂ ೧೫೩), (ಆ ಸಂ. ಖಂಧಿ) 
ಪಂದುಕ "ಸಂದೂಳ' ನೆಂ. 


| ಸಂದುಳಟ್ಟು "ಸಂದುಗಬ್ಬು' ನೋ. 


ಸಂದುಕಡಿ (ಕ್ರಿ). ಸಂಬಂಧವು ತಪ್ಪಿಜೋಗು; ಪ್ರತ್ಮೇಕವಾಗಿ ಉಳಿ: 

ಅಳಿದುಳಿದ ಸಯ್ಯೃತುಗ್ರಂಥಗಳನ್ನೋ ಪಾಲಿಗ್ರಂಥಗಳನ್ನೋ ಓದಿಕೊಂಡು, ಆದರಿಂದ 

ಸಂದಸಡಿದ ಸಮಸ್ಯೆಗಳನ್ನು ಅರ್ಥದುಡಿಕೊಳ್ಳುವ ಶಕ್ತಿ ದೇಳಾಗುತ್ತದೆ (ಆಸ ಗಜ). 
We, + a) 


4 | ಸಂದುಕೂಡಿಸು "ಸಂದುಗೂಡಿಸು' ನೋ. 


ಸಂದುಕೊಡು "ಸಂದುಗೊಡು' ನೋ. 


ಸಂದುಗಬ್ಬು 


ಸಂದುಗಟ್ಟು ಸಂದುಕಟ್ಟು (ನಾ). ಇ. ಸರಿಯಾದ ಕಾಲ; ಕ್ಲುಪ್ರಸಮಯ: 
ಅನುದಿನದೊಳಾ ದಾಹಿರದು ಕಿಟ್ಟದಲಿ ಚುಚ್ಚುದ ಸಂದುಗ(ಉಾ.ಕಟ್ಬನು 
ವೆನೆಮುತಿರ್ದನು ಖಳ ಬುರೋಡದದೊಡೆಯರಾಚ್ಲೆಯಲಿ (ಎಐಗ್ನಾಳ. ೪). 


(ಮೂಲಾರ. ಆ). ಸಲದುಳೆಟ್ಟು : ೧. ಖಳ ಪುದೋಟಿಸಮೊಡೆಯ ನಿಶ್ಚಯಂ ಸಂದುಕಟ್ಬಂ 
ಮೋಡುತಿರ್ದನುರಿಗೊಳಿಸಲ್ಲಿ (ಕುಲ್‌. ೧-೧೬): ಆ ಸಂದುಳೆಟ್ಟಿನ ತೊಡಕಿಗೆ ಸಮುಚಿತ 
ಪರಿತಾರವೇನಂಟುದನ್ನೂ . . . ಜಾಗರೂತತೆಯುಂದ ವರಿಗೂ (ಯಾಕೂ, ೭-೨); 
ಕೃಷ್ಣಪ್ಪನಾಯಕದೂ ಶಾಸ್ತ್ರಿಗಳೂ ಈ ಸಂದುತಟ್ಟನಿಂದ ಹೆಲ್‌ ಪಾರಾಗರೇಕೆಂಬುದನ್ನು 
ಅಲೋಚನೆ ಮಾಡಿದರು (ಕೀಯ 47). ೩. ಸರಿಯಾದ ಅವಉಾಶ, - ಸಂದರ್ಭ: 
ಸಂದುಳಬ್ಟಳ್‌ದು ಲದ್ದಯಟುದುತ (ಅಂ ೪): ಸಂದುಕಟ್ಟನು ನೋಡಿಯಮರದು 
ಬಂದು ದಪುಜದ ಸತಿಯನೊಯ್ದರು (ಇಂದ. ೨-೧); ಮೂರ್ತಿ ಸಮಯ ಸಂದುಕಟ್ಟು 
ಸಾಧಿಸಿ ತನ್ನನ್ನು ಪ್ರದರ್ಶಿಸಿಕೊಳ್ಳಲು ಬಂದರೆ ಗೌರ , . . ಆಡಿಕೊಂಡು ಬಿಡುತ್ತಿದ್ದಳು. 
(ಉಡ ೬೪), ೪. ಎರಡು ಓಕೆಗಳು ಸೇರುವ ಸ್ಮಳ; ಮೂಲೆ : (9. ೫. ಸೇರಿಕೆ; 
ಕೂಟ: ೬ ೬ ಮರ್ಮಾಂಗ; ಮರ್ಮಸ್ಥಾನ: ಅಡಹಾಯುದಂಗಯೆಯರ 
ಸಂದುಶಿಟ್ಟಿರೊಳ್‌ ಬಿಡದೆ ಚುಂಬಸಿದಧರವನು ತೊಡೆದಲ್ಲದೆ ಯೊಗದಲ್ಲಿಂದು 
ದೊಗವಾಧಿಡುಡಿದಿರ್ದಳೊತ್ತಿವಲಿ (ಯತಾ ೨-9). ೭ . [ಜ್ಯೋತಿ] ಆಕಾಶ 
ಕಾಯಗಳ ಕೂಟದ ಪ್ರಾರಂಭ : ೬. ಓುಡ್ಕು 4 ಕಟ್ಟು 

ಸಂದು (ಕ್ರಿ). ಕೊರತೆಯನ್ನು ಕಾಣು; ಕುಂದುಗಾಣು (7?) : ಆಂದು 
ದೂದಲಾಗವರು ಜ್ಞಾರತೆ ಸಂದುಗಾಗಲು ಕುಂತಿಪುತ್ರದು (ಮದ ಗಾ ೧೫೬). 

ಹುದು 4 ಕಾಣ (ಇ ಉಣ್‌)) 

ಸಂದುಗುಖಕ, ಸಂದಿಗುಸುಕ (ನಾ). ಇ ಅವಕಾಶ ದೊರತಾಗ (ಇನ್ನೊಬ್ಬರನ್ನು 
ಕುರಿತು) ಮಾತನಾಡುವವನು ; ಎಂದೆಗಾರ ; ಸಂದುಗುಸುಳರ ಮಡಿಗಳಗೆ 
ಮುಂದು ಯನ್ನೊಡಳೆಡರ ತರವಣಡ (ಇಡಾಖಾ, ಇ೪-). ಸಂದಿಗುಮಕ : ೨. 
ರಾಜಿಯನ್ನು ಒಲ್ಲದವನು (7): ಸಂದಿಗೈತಂದಾಗ ಸಮರವಗೈದೆನೆಂದೊಂಬಾ 
ಸೂದಿಗುಸುತದದಲ್ಲ (ಅರಾಮ ಇರಾ-೩), ಹುದು ಕಳಿತು 4 - ಕೃ) 

ಸಂದುಗೂಡಿಸು, ಸ೦ದುಕೂಡಿಸು (ಕ್ರಿ). ೧. ಸೇರಿಸು; ಜೋಡಿಸು ; ಈ 
6ತ್ರಿಯನ್ನು ಸಂದುಗೂಡಿಸುವುದೊಂದು ದೊಡ್ಡ ಕೆಲಯಲ್ಲ (ಉಳ 6), ಸಂದುತೂಡಿಸು; 
೧ 4೩ ೨. ಬಿರುಕನ್ನು ಮುಚ್ಚು; ಒಡಕನ್ನು ಕೂಡಿಸು : ಕುಬ್ಪಕ್ಕೆ ಮುಣ್ಬಬಂದರ 
ಸಂದುಕೂಡಿಸುತ್ತದೆ. ಮಮಷ್ಕವಿಗೆ ಮುಖ್ಪು ಬಂದರೆ ಮುಣ್ಣುಕೂಡಿತುತ್ತದೆ (ಗಾರ. 

ಯದು, 4 ಕೂಡು, 4 - ಇದಿ! 

ಸೂದುಗೊಡು, ಸಂದುಕೊಡು (ಕ್ರಿ). ಅವಕಾಶಕೊಡು; ಆಸ್ಪದ ನೀಡು : 
ಚಾತುರೇದದಿದ್ಧೆಯೆ ಸಂದುಗೊಡದಾ ಹರಿಯ ಹೊಗಳುವುದೆಂದೆನೈ (ಸಂಭ್‌. ೩); 
ಇಂದು ನಾಳೆಯೆಂಯ ದುಂದಟುದ್ಧಿಗೆ ಸಂದುಗೊಡದಿರೆಣ್ಣಾ (ಅವಂತಿ): 
ಲಂದದಣಿದ್ಕ್ಕಿಗಳ ಗಣನೆಗೆ ಸಂದುಗೂಡದಿದೆ. ಐಚಗಳೆಂದೆ ಮಂದಯುನೆ 
ಯರೊಪ್ಪಿದರು (ಆಕಾ ೧-೩-೧). ಸೆಂದುಕೊಡು : ಕಳ್ಳಗೆ ನಂದುಳೊಬ್ಬುನೆ 
ಒಡದೆಗೆ ಹುಯ್ಕುಲಿಕ್ಕಿದ (ಣರ. (ಮಿದು 4 ಕೊಡು) 

ಸಂದುಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ ; “"ಅಸ್ಮಿಸಂಜಾರಕ, ಉಂಡಿರ'' 
(ಪಂಡಿತ. ೨೫. |ಯಬುದು 4. ಬಳ್ಳಿ) 

ಸಂದುಬೀಳು (ಕ್ರಿ). ಬಿರುಕುಂಟಾಗು; ಸೀಳು : ಆದರ ಪಾದದ ಹಿಮ್ಮಡಿಯೆಲ್ಲಾ 
ಸುಮುಬದ್ಧಿದೆ (ಆಂ). ಯುದ 4 ದಳು (ಇ ದೀ) 

ಸಂದುಜೇನೆ (ನಾ). ಶೀತದಿಂದಾಗಿ ದೇಹದ ಕೀಲುಗಳ ಚಲನೆಗೆ 
ಅಡ್ಡಿಯುಂಟಾಮಾಡುವ ಒಂದು ಬಗೆಯ ಕಾಯಿಲೆ; ಸಂಧಿವಾತ : ನನಗೆ 


ಸಂದುಬೇವೆಯುಗಿದ್ದುದಂಲದ ರನಗೆತ್ತೆತ್ತಲೂ ಅಲುಗಾಡಲು ಬರುತ್ತಿದ್ದಿಲ್ಲ | ಆ 


[Se] 


೮೨೩೭ 


ಸಂದೆಮನಕು 


ಪಂದುರೋಗ (ನಾ). ಶೀತದಿಂದ ಅಳ್ಳೆಗಳು ಸೆಳೆದುಕೊಂಡು ಮೇಲುಸಿರು 
ಬಡುವ ಒಂದು ಬಗೆಯ ಮಕ್ಕಳ ಉಯಿಲೆ : (4. ಹುದು, * ರೋಗ 

ಸಂದುವಡೆ (ಕ್ರಿ). ಸೇರು; ಜೊತೆಗೂಡು : ಬೆಂದ ಅವಿಗೆ ಧಾಂಡ ಒಂದೊಂದು 
'ಭೊಲ್‌ಯನು ಅಂದದಿ ಸಂದುವಡೆದು (ಉಖಾ. ಅಂದಂದಿಗುಂಡು, ಒಡೆದು] ತಂಡಾದಂತ 
'ಬಿಂದುದಿನ ದೇ (೧೮೯. ಟಂ). (ಹುದು, 4 ಪಡೆ 

ಸಂದುವಾತ, ಸಂದಿವಾತ (ನಾ). ಇ ಸಂದುಬೇನೆ : ಸಂಧರಾತ - ಸಂದುವಾತ 
(ತದದ. ೨೪ ಪ್ರಯೋ); ಇ೦ಗುಳಿದ ಸೆಕ್ಕೆಯೆ ಇಳಿಯ 4ಎಟಿ ತಂದು ಹಳೇಬರಲ್ಲಿ 
ಅರೆದು ದೇಹಕ್ಕೆ ಕೊಳ್ಳಲು ಸಂದುದಾತ ಮಾಜ್ಸು (ಎಲ್ಯ ೧೩), ಸಂದಿವಾತ : ಅದರು 
ಸಂದಿವಾತದಿಂದ ಪರಳುತ್ತಿದ್ದಾರೆ (ಊಂ). |ಖುದ್ಯು * ವಾತ) 


19| ಸಂದುವಿಡು (ಕ್ರಿ). ಸ್ಥಳಬಿಡು; ತೆರಪುಗೊಳಿಸು : ಚಂದಸರುರ0ಗ0 ತೊಯ್ಬೆಳೆಯ 


ದದನದ ಮೇಲ್ಯೊದಕೆಯಿಂದೊಳಿಗೆ ದಾಳೆಲೆಯ ದಲಗಗಳ ಪರಿಸರದೂಳೊಂದಿ 
ಸಂದುವಿಡದಂತೆ ತದೂಗಂಳಿಿ ರಚಿಸಿದ. . . ಮೊಂದಾವರೆಯ ಮೊಗ್ಗಗಳ 
ಮುಣ್ಬೋಗವಿಗಳಿಂ (ಊರ ೧೦-೬೧ ಡು. (ಯುದ * ಬಡು 
ಸಂದುಸೇರುವೆ (ನಾ). ಖಚಿತವಾದ ಜೋಡಣೆ; ಬಿಗಿಯಾದ ಜೋಡಣೆ : (4೬ 
(ಕಿಮು 4 ಸೇರುವೆ] 
ಪಂದೂಕ , ಸಂದುಕ (ನಾ). ೧. ಬದಿರು ಮರ ಮುಂತಾದುವುಗಳಿಂದ 
ಮಾಡಿದ ದೊಡ್ಡ ಪೆಟ್ಟಿಗೆ; ಹೆಟಾರಿ: ನವಾಬರ ಶರೀರವನ್ನು ತೊಳೆಯಿಸಿ 
ಸಂದೂಳದಲ್ಲಿ "ಕುಸಿ... ಕರುಹಿಸಿ4.ಎಬ್ಬರು (ಮಾತಾರೂ ೬ ೫.೨), ೨. ಆದೂಲ್ಮ 
ವಸ್ತುಗಳನ್ನಿಡುವ ಕಬ್ಬಣದ ಪೆಟ್ಟಿಗೆ ; ತಿಜೋರಿ : ಆ ಕೋಟೆ ಅರಸುಗಳು 
ಬರೆದುಕೊಟ್ಟಂಥಾ ಕೈಳಾಗದದನ್ನು ಸಂದಂಳದ ಒಳಗೆ ಹಾಕಿ (ಉಪದ್ರ ೬); 
ಟಕ್ಕಮ್ಮಣ್ಣಿಯವರ ಸಂದೂಳೆಲಾಗೆ ನಗ ಸತ್ತು ಮಿರೇನೆಲ್ಲಾ ಆವೆ (ಹಾನರ್‌, ೩೬೩), 
ಸಂದುಳ : ೧. ಪುಸ್ತಕಗಳು ದೊಡ್ಡ ಸಂದುಳವನ್ನು ಬೀರಿದೂತಿವೆ (ಅತ್ಮ, ೩); ಕಪ್ಪುರದ 
ಕಟ್ಟಿಗೆ. . . ಆದರಿಂದ ಸಂದುಳ ಮೊದಲಾದ ಟಗ್‌ಬಗಯ ಒಡವೆಗಳನ್ನು ಮಾಡುತ್ತಾರೆ. 
(ಹಟಾ, ೪-4೨), ೨. ಇಂದುಥರವರು ಮೋಡಿ ಕಲಳ ಸಂದುವದ ಮುಚ್ಚುತ್ತ 
ಹೃದಯದಲಂದು ಧ್ಧಾಮಿದವಿ ಚದಾನಂಬಾತ್ಮಗುರುವರೆವ (ಹಾಸ ೧-೨) ಇದಗ. 
ಸಂದುಳೆದಲ್ಲಿ ಉಳಿದದ್ದು ದಿಳು ಎಂಟು ಬೂದ ರೂಬಾಯಿ (ಗಂಡೂ ೧೩೩), 
(4- ಆರ. ಓಂ. ಸಂದೂಳ್‌ ; ಮರಾ. ಸಂದೂಳ್‌, ಸಂದುಕ್‌ ) 
ಸಂದೃಪ್ತ (ಗು). ಬಹಳವಾಗಿ ಸೊಕ್ಕಿದ; ಉನ್ಮತ್ತವಾದ : ಕೋಡೊಳೀರಿಚ್‌ಯ 
ಲಾರ್ಪಿಂ ಬರ್ದೆ ಸಂದ್ಯೃಪ್ರಹಿಂಧುರಮುಂ ಪಾಯ್ದು ವಳಂಟ ಪೊಯ್ಮರೂಯಿಂ 


| ಧೀರೋತ್ತಮಂ ಧೀದರಂ (ಉಪ ೬). ಹು. | 


ಸಂದ್ಯಷ್ಟಿ (ನಾ). ೧ (ಪೂರ್ಣ) ನೋಟ; ಅವಲೋಕನ. (ಹ) 

ಸಂದೆ "ಸಂಜೆ' ನೋ. 

ಶಂದೆಗೆ "ಸಂದೆಯ' ನೋ. 

ಸಂದೆಗಂಗೋ (ಕ್ರಿ). ಸಂಶಯಕ್ಕೆ ಸಿಕ್ಕು ; ಸಂದೇಹಕ್ಕೊಳಗಾಗು : ಸಂಗಂ 
(೪೩ ಗಾ)ದಿಳವೇಡ ದೈರಬಲಮುಳ್ಳವರ್ಗಾಗೆದುದುಂಟೆ ಲೋಕದೊಳ್‌ 
os ೧). |ಸಂದೆಗೆ (ಇ ಸುದೆಯಿ) + ಕೋ! 

ಪಂದೆಗಬಡದು "ಸಂದಯಂಬಡು' ನೋ. 

ಸಂದೆಗೆನಡು (ನಾ). ಇದೆಯೋ ಇಲ್ಲವೋ ಎಂಬ ಅನುಮಾವ ಬರುವಷ್ಟು 
ತೆಳ್ಳಗಿರುವ ಸೊಂಟಿ : ಪ್ರಷಿನಡುವಿನ ಪಂದೆಗಪಡುವಿದ ಪಿಡಿಪಡುವಿನ , , 


*| ನವಡಮುರುಗದಡುವಿನ ದುದಯೌದನೆಯದು ನಡೆದರು (ಅಮು ೫-೩೩). 


[ಇಂದಗ (ಇ ಸಂದೆಯ) 4 ನಡು! 
ಸಂದೆಮನಕು (ನಾ). ೧. ಸಂಜೆಯ ಮಬ್ಬುಗತ್ತಲೆ, ೨. (ಆಲಂ) ಸಂಶಯ; 
* ಅಸ್ಪಷ್ಟತೆ : ದದಾತಿ ದದುಗಿಹುದು ಬಲುದೂರ ಖಾಗದದು ಸಂಡೆ 
ಮಸಿನೊಳಿಪುದು ದೇದನದ ಪಧವು ಒಂದುಮೆಬಳದು ಕೈಗೆ ; ಏನೊ 
ಕಣ್ಕೆಣಕುವುದು ಸಂದಿಯವೆ ನಮ್ಮ ಗತಿ (ರುಸ ಉಗಿ, 
[ಸಂದೆ (< ಸಂಡೆ) 4 ಮಖಳು (ಆ ಮುದಿಕು)) 


ಸೆಂದೆಯ 


ಸಂದೆಯ, ಸಂದಯ, ಸಂದಿಯ, ಸಂದೆಗ, ಸಂದಹ, ಸಂದೇಗ (ನಾ). 
೧. ಅನುಮಾನ; ಸಂಶಯ : ''ಸಂದೆಯಮುಂದು ಸಂದೇಷಂ'' (ನಾ ೩೦-೬೦); 
ಇತು ಬೇಟ್ಮ ಮುಲ, ಯೊಳೆಎಂದುವುದುಮುದೊಂದಿ ದಾರದುದುಮಂ ಹೀಹಂ 
ಸುದೆಯಮಿಲ್ಲದೆ ಸಲೆ ತಚ್‌ಸುದೋಸನಿಸುವುದು ಾದ್ಮರಟವಾತ್ರದುದೊಳ್‌ (ಕುಂ. 
3೫); ರಿಯ ಸೊದೆಯಮೇಬುಲ್ಲದಿದನೆ ನಂಟು (ಅಪ) ೫-೬); ಆಜಂ ಸಮದ. 
ತೋರ್ಯೋದ್ಮೇಶಮೋ ಸಂದೆಯಂ ಬಗ್ಗೆುದತ್ತೆನಿಸಿರ್ದುದೇಂ ಪರಿದೊ ರಾಸ 
ನಾಬ್ದಾಳರೂ (ರಾಯಿ. ೩-೧೧); ಆದೂಡಂ ಏಮ್ಮೊಳಾರ್ಗೀ ಬಾಲೆಯೊಲಿದಳ 
ರ್ವಾವಳವಿತ್ರವೆಂ ಸಂದೆಯಮಿಲ್ಲಂ (ಜ್ಯಾ ೯-೯). ನರದೆಯ :೧. ಸಂದ. ದಯದ 
ಮದದ ನಾಕಟಸಂದೋಷದ ಬಗೆಯನಭಿಹರಂ ಕಳೆಯಲ್ಕ! ಮದುವೆ ಗಾಳಿಯೊಳ್‌ 
ತಿ೦ಿತಂದರ್‌ ತಆಗೆಲೆವೆಂಲದುರರಂಬಲತಳಿದೊಳ್‌ (ಕಾಂತು ೧೨-೪೬); ಮುನ ವಧಂ | 1 
ಕುಂರ್ವಮರ್ದಿದ ರಸದೊಳದುರಲಸರಲ ಕೂರ್ಪಿನೊಳಂ ಪೋ ಜುಯಿಸಿದೂ 
ಸಂದಯಮೇಮುಸಿದಳಾ ರಮಣಿ ಗುಣದೂಳಂ ಲೂಪಿಸೊಳ೦ (ರುವ್ಲಿಜು ೬-೫); 
ಹಂದಯಮಲ್ಬುದಯವ ದೈಪಸಂದಸಭು ಕು)ದಲಯಾಧಿಮಾಧಂ ಕೆದುರಾನಂದಕರುರಂದು 
ಸೂಟಿಸುವಂದದಿನಲರ್ದತ್ತು ವೈದಿಲುಂ ನೀರಬಮುಂ (ಆಲದ. ೬ ಕಾ), ಸಂದಿಯ :೧. 
ಒಂದುಮೆಬುತದು ಕೈಗೆ: ವಿದೊ ಕಣ್ಮೆಗಳುದುದು ಸಂದಿಯವೆ ದಮ್ಮ ಗತಿ (ದುಡಿತ ೪. ಪಿ. |1| 
ಅನುಮಾನದಿಂದ ಕೂಡಿದವನು; ಸಂಶಯಗ್ರಸ್ತ : ಸಂದಿಯಜೊಂದಿ ಬಗ್ಗರ 
ಸಮತ್ಸರೊಳಿದ್ದುಲದೆದ್ದು ದುರ್ಜನಂ ಬಂದಿಸುತಿರ್ವನುತ್ತರುರ ಉದ್ಕಮಂ (995೬ ೬). 
ಶಂದೆಗ : ೧. "'ಸಂದೆಗಂ ಸಂಶಯಾರ್ಧಂ'' (ಉರ ಇ); ದಿದೃವುರುಳು ಪ್ರಶ್ನಕ್ಕಂ 
ವಿನ್ಮ ಮುಂದೆ ಮೆಡಿಯಲ್ಲಿನ್ನುದುದೇವೆಂಬೆ ಸಂದಗಕ್ಕಿಡೆಯುಂಟೇ (ಉದಾಷಾ ಳಾ); 
ಪುರಪುರಂದ್ರಿಯರ ಸಂದಣಿ, ಬಳೆದ ಮದೊರೇಯೆಡೆಯಿನಿಬ್‌ದೆಂದುಮಿಲ್ಲದ |ಖ. 
ಮುತ್ತಿದಾರಮಿಂದೆ ಸಂದುದೆಂಬ ಸಂದೆಗಿದ ದಂದುಗೆಮರದರೊಡದಾಡಿಗಳ ಬಟ್ರ್‌ದೊಳ್‌ 
ಬಿ್ಟಿಯುಂ (ಅಪ್ರ 9-9 ವ); ಸಂದಗಮಂ ಮನದುಬ್ಬೆಗದುಂ ಬಡು (ಕದ್ದರು 4-9೧). 
ಸಂದೆಹ : ೧. ಇದಳೆಮ್ಮ ಮಣದ ನಂದೆ ೯೫ಾ೬ಗಗದುಂ ಐಡಿಸಿಕೊಟ್ಟು . . . ಬಳಿಕ 
ಸಂಕಿಲಿಯಮೊಚ್ಚಶವಾಗಿ ಕೊಂಬುದೆವೆ (65ರ. ೧-೩): ಸಂದೆಷಂಗಳು ಬೇಡ 
ರಾದಗಯುಂದುಮುಖಿಯಮ ಕೂಡಲಿರೆಲ್ಲರ ಕೊಂದು ಕೂಗುವ ರಾಮ (ಕಂ. 
೫). ಸಂದೇಗ : es i ಟಾ ie 
ಹುಟ್ಟು (ಅಂಚು, ಕು) (ನ ಹಂ. ಸಂದೇಷ) 

ಸಂದೆಯಂಬಡು , ಸಂದೆಗಂಬಡು , ಸಂದೆಯವಡು (ಕ್ರಿ). ಅನುಮಾನಿಸು; 
ಶಯೆವಡು: ಸಂದಯಂಬಡದೆ ಅಲಕ್ಕವೀಗಳಪೌದೆ ೩೦ ಕಳ್ಳೊಡವುಟ್ಟಿಕೆಬುದಂ 
(ಈರಾ ೨೪೯). ಯಯುಸವರಲ್ಲಿ ದೇವರ್‌ ದುಮು್ಜದಲ್‌ಂದೆ ಸಂದೆಯಂಬಡಲೇ | 20. 
(ಉರ. ೩೪೯). ಸ೦ದೆಗಂಬಡು: ಅಪ್ಪವಶವಾಹ್ತನೆಂದುಂ ಹಿತನನಹಿತವೆಂದು 
ಮುವಿಷಣರದಿಂ ಸಂದಗಂಬಡುದಂಗಂದುಂ ಸುಖಮುಗಲರಿಯದು (ಆಂತ ೪-೬), 
ಬನಮೇಜಯಖರಲೇಶ್ವರಂ ಶನ್ಮ ದುನದೊಳಂದೆಗಳುಟ್ಟು ದೆನಗೊಂಡಮ 
«ತೃಡಿರಾ, ೯-೨. ಶಂದೆಯೆದಡು : ಒಂದಿಷ್ಟು ಧರ್ಮದ ಕೇಳ್ಳ ತಪವ ಮುಳ್ಳ 
ಸಂದೆಯವಡುದ ತತ್ರ್ವದೊಳು ಎಂದಿಗುಂ ಮುತ್ತಿದಡೆದರಲ್ಲದಂತವ್ರ ಮಂದಧೆದ್ಮನ 
ಸಮುವ್ಮಭವ್ಮ (ತೀಡ ೧೨೨೫೬). |ಸಂದೆಯ * ಪಡು,) 

ಸಂದೆಯವಡು 'ಸಂದೆಯಂಬಡು' ನೋ. 

ಸಂದೆದಂಗು (ನಾ). ಸಂಜೆಯ ಕೆಂಬಣ್ಣ ; ಸಂಧ್ಮಾರಾಗ: ಬಂಧುಗಳಿಗೊಲಿದಿತ್ರಐಗ್ಗದ 
ಸಂದರಂಗಿದ ಜದಳಿದಳಿಗಳ (ಅಕ್ರೂಡ. ಆ.೪3). (ಹಂದೆ (ಎ ಸಂಚೆ) 4 ರಂಗು 

ಸಂದೆಸಮುಯ (ನಾ). ಸಂಜೆಯ ಹೊತ್ತು ; ಸಾಯಂಕಾಲ : ತೊತ್ತುಯಿಳಿದು 
ಸೂದೆಸಬುಯದಾಯಿತು (ಊರಗ ೭-೧೨). (ನಂದೆ (೬ ಸಂಡೆ) 4 ನಿಮಯ) 

ಸಂದೆಹ 'ಸಂಟೆಯ' ನೋ. 

ಸಂದೇಗ 'ಸಂದೆಯ' ನೋ. 

ನಂದೇಶ (ನಾ). ೧. ಆಚ್ಮೆ; ಅಪ್ಪಣೆ: ಮುನ್ನಂ ನಿಮಗೆ ಪ್ರಟ್ಟದುವಾಜುಂ ಮಕ್ಕ 
ಂಬಿವು ಪಾತಾಳದೊಳಿರ್ದ ಓಿರಣ್ಮಳಪುವನ ದುಕ್ಕಳಿ ಮದೀಯ ಸಂದೇಶದಿಂ ಪುಟ್ಟ | ಆ. 
ಪೋದುವು (ಈ «ಇ ಹ). ೨. ಸುದ್ದಿ; ಸಮಾಚಾರ: ಸುದೇಶಂ ದೇವಿಯ. 


ಸಂದೇಹ 


ದೆಖಿಯಂಡದಂ ನೀಲಿ ತಂದುದಿಲ್ಲ (ಕರಾ ೪); ಇದರು ತಮ್ಮ ಗುಡುಗಳಂದ ಒಂದು 
ಸಂದೇಶದನ್ನು ತಂದಿರುವರು (ಉರು, ರೀ). ೩. ಮಹಾತ್ಮರ ದಿವೃಪ್ರೇರಣೆಯ 
ಮಾತು, - ಹೇಳಿಕೆ: ದಾಚ್ಮಕಲಾವಗಳು ದೃತ್ಕಾಸದನ್ನು ಹೊಂದುತ್ತಿದ್ದರೂ ಮುಖ್ಕ 
ಧೈೇಯದ ಆವ್ರೇಷಣಕ್ಕೆ ಇಲ್ಲಿಯವರೆಗೂ ದೈದಿಕಯುಹಿಗಳ ಸಂದೇಶದ ಮಾರ್ಗದರ್ಶಕ 
ಗಳಾಗಿವೆ (ಕುಳ್ಳಾರ ೧ ೬99); ಇದು ಗಬಂರ್ಧಿಜಿಯ ಸಂದೇಶದ ಮಡಿ (ಆ ೪-೧. 
೪. ಓಂದು ಬಗೆಯ ಸಿಹಿತಿಂಡಿ: ಸಂಜೆಯ ಮುಂದೆ ಕೇವಲ ಒಂದು ಸಂದೇಶ ಮುತ್ತ 
ತಿಂದು ವೀರುಕುಡಿದನು (ಇಷ್ಟರ. ೯), ಐದು ಊಟಾಯಿಗಳನ್ನು ತೆಗೆದುಕೊಡುತ್ತ. 
ಗೋದರ್ಧನನು "ಸಂದೇಶ ತಿನ್ನಿರಿ” ಎಂದ (ಎಂಡ. ೧೧೪). (ಬಂ) 

ನಾ (ನಾ). ಸಂದೇಶವನ್ನೇ ವಿಪಯವಾಗಿಟ್ಟು ರಚಿಸಿದ ಕಾವ್ಯ: 
ಮೇಘದೂತದ ಮಾದರಿಯ ಕಾವ್ಮ : ಸಂಸ್ಕೃತದಲ್ಲಿನ ಹಾಣಿ ಕನ್ನಡದಲ್ಲೂ 
ಸಂರ್ದಶಳಾದ್ಯಗಳು ಟಪವಾಗಿದೆ (ಟೂ). 10.1 

ಸಂದೇಶಹರ (ನಾ). ಸುದ್ದಿಯನ್ನು ಒಯ್ಕುವವನು; ದೂತ: ““ಸಂದೇಯಹಲ್ಗ 
ದೂತ ೨ ದಂತದ ಹೆಸುದುಗರು'' (ಓಲ್ಗಾ ೫೯). ಸಂ.) 

Pk (ಕ್ರಿ). ತಿಳಿಸು; ಹೇಳು : ಳಾಸಿರ್ಧಾಬ್ಲುಗದಿಂದಧರಂ ನುಖ್‌ಚ್ರಲ್‌ 
ಶ್ಯಾಸದುಧುವದಾಲಗೆ ಸಂದಶಿಸಿದದಳೂ ರಹಸ್ಮದುವೆದಲೆಸೆದೆಂತೆಂತಾರು 
ಮುಖರಲುದೃತೆಯುದಳ್‌ (ಉದಾ ೫೩೬); ಅದೇ ಅಭಿಪ್ರಾಯದಮ್ಮ . . . 
ಡಿ. ಶ್ರೀಂದಾಸಟಾರರೂ ಸಂದೇಶಿಷಿದರು (ಹೂಗಳ. ೬ ಮಾಜ್ಕಣ). ಸಂದೇಶ 4 - ಇದು) 

ಸಂದೇಶ (ನಾ). ೧ ಅನುಮಾನ ; ಸಂಶಯ : ಅಪ್‌ವು ಅಟಾರಹೀದರಾದ 
ಸಂಕಲ್ಪದಲ್ಲಿ ಕೊಂಬುವುದು ಸಂದ್ದೇಶಕಂದಿದ ಪ್ರಸಾದ (ಚಕ್ಕಡ ೬೯-೧); ಜಗದ ಜೀವರ 
ಯಂತ್ರಮಯತಾಹಗಳವಾಯ ಶೋರ್ವ ಬಾಟಕಿ ದುಗುವುಳನದಲಿ ದಾಲಕರ ಕೇಳ್‌ 
ಕಲಾವದಲಿ ಸೊಂಗಬಿವುದು ಸಜೆಗನಲಾ ಶ್ರುತಿ ವಗುವುದಳೆ ಸಂರ್ದೇಷವೇದು (ಕೊಣಾ. 
೧-೪-೬೩): ಅವರನ್ನು ಕಂಡು ನವಗೆ ಸುದೇಷವಾಯಿತು (ಬಾಣ. ಎ೨). ೨. ಅಪಾಯ; 
ವಿಪತ್ತು. ೩. [ಕಾವ್ಯಮಾ) ಔಪಮ್ಮ ಮುಂಾದ ಅರ್ಥಾಲಂಕಾರಗಳಲ್ಲಿ 
ಅಅದತ್ತ್ವದಲಂಕಾರಂಗಳಿಂದೊಡಗೂಡಿ (ರಣ. ೧೩೯); ಸಾದೃಕೃಮೂಲ್‌ವಾಗಿ 
ಉಕ್ತವಾಗಿರುವ ಸಂದೇಶವು ಸಂದೇಜಾಲಾರರಾಗುದುರು (a (ಹ) 

ಸಂದೇಹಗ್ರಸ್ತ (ನಾ). ಅನುಮಾನದಿಂದ ಕೂಡಿದವನು; ಸಂಶಯದಿಂದ 
ಕೂಡಿದವನು: ದುಷ್ಕಂತನ ಪಿತ್ಯಗಳು ನಂದೇಷಗ್ರಸ್ತ್ರಂಗದದು (ಕಣಾ ಛ-ಗಾ); 
ಅದನು ಕ್ಹಣಳಾಲ ಸಂದ್ದೇಶಗ್ರ.ಸ್ರವಾದನು (ಇಂಡಿ ೧೯), (ಹಂ) 

ಸಂದೇಪವಳಿ (ಕ್ರಿ). ಅನುಮಾನವನ್ನು ಕಳೆದುಕೊಳ್ಳು: ಶಂಕೆಯಿಲ್ಲವಾಗು: 
ಒಂದೇ ಹೊಲದಲ್ಲಿ ಮೇದು ಮಂದೆಯಲ್ಲಿ ಮಂದು ಸಂದೆಯ ಕಳೆದು ಆಡಯದ 
ಸಂದೇಷದಳದು ವೀಠದೀಕೇತ್ಸರಲಿಗದಲ್ಲಿಗೆ ಹೊರುತ್ತಿರದೇಳು (ಸರ್ಷರ. ಆ). 

ಯದೇಜ 4 ಆಳಿ, (ಇ ಅಟ್‌,)) 

ಸಂದೇಹಾಖನೋದ (ನಾ). ಅನುಮಾನದ ಪರಿಹಾರ; ಸಂಶಯನಿವಾರಣೆ: 


23) ಈ ದರಿಯಲುದು ಧರ್ಮಕಥವಾಳಾಪದಲಿ ಮುಎಸುತಗೆ ಸುದೇಹಾವನೋದದ ಗೈದು 


ತಿಳುಹಿದವಾ ಮಹೀಯರನ (ಅಲ್ಮಾಆ ೧೨ ೧೫), (ಹಂ. ಸಂದೇಹಾಪರೋದವೆ] 
ಸಂದೇಪಾಲಂಾರ (ನಾ). ಇ ಸಂದೇಹ ೩ : ಹಗಲೋ ಆಥವಾ ಇರುಳೋ ಏಂಬ 

ಸಂದೇಹಾಸ್ಪದದಿಂದ ಕೋರುತಿಪುದೆಂದು ವರ್ಣಿಸಲೈ ಸಂದೇಹಾಲಂಕಾರಮೆಬುದು 

(ಆಪ ೫); ಸಾಧ್ಯತ್ಯದುಂಬತವಾಗಿ ಉತ್ತದಾಗಿದುವ ನಂದೇಷದ್ರ ಸೂರೇಪಾಲಲಾದೆ 


| ದಾಗುದುದು (4೩ ೨೩೬). |ಸಂ.1 


ಪಂದೇಓ (ಗು). ೧. ಸಂಶಯಗೊಳ್ಳುವ ; ಅನುಮಾನಿಸುವ : ಉಂಡುಡು 
ಬಂದಿತ್ರೆಂಬ ನಂದೇಹಿ ದುಪದಾ ವೀ ಕೇಳಾ ಉಂಡುದೇಬಾಯಿತ್ತೆಂಬುದ ಎನ್ನ ನೀ ತಿಳಿದು 
ನೋಣಿ (ಒದ. ಬ): ಮುಂದು ದೇದನ ಪೂಜಸಿಹೆಪಂಬ ಸಂದೇಹಿ ಮುದದ ನೀ ಕೇಳಾ 
(an. a೦). (ನಾ). ೨೩ ಆ ಸಂದೇಹಗ್ರಸ್ನೆ : ನಂಬುಗಗೂಜ 
ಟಂದುಮುಂದಾದ ಖಂದೇಹಿ ನಾವಯ್ಕೆ (ಜೋಳದ. ೫-೧೨); ಸಂದೇಹ ತದ್ದೇದ ಆೇದ 
ವಿಸ್ವಂದೇಹಿಯುಗಿಹರಾದಗಂ (ಒಡತಿ ಉ-3ಾ). (ನಂ. ಸಂದೇಹಿನ್‌) 


ಸಂದೇಓಿಸು 


ಸಂದೇಹಿಸು (ಕ್ರಿ). ಅನುಮಾನಿಸು; ಸಂಶಯಪಡು: ಇಲ್ಲದಂದು ಸಂದೇಹಿಸಿದವಂಗ. 
ಉಜಬೆಂದು ತೋಣ್‌ದನು (ಅಣ ೫ -ಇು?; ಪಡಿಬಲಂ ೧ೀಬಾಗಿ ಸಂದೇಹಿಸದೆ 
ಬೆನ್ನ ಬದಿದಟ್ಟಿ (ರನು. ೯-೪); ವೈದಿಕನುವಿಗಗೂ ಅಶ್ಟ್‌ರದ ಅಸ್ತಿತ್ವದ ಬಗ್ಗೆ 
ಸಂದೇಖಿಸಿದ್ದಾರೆ (ಆರರ ಊಂ). |ಸಂದೇಹ 4 - ಇಯ) 


೮೨೩೯ 


ಶಂದೋಪ (ನಾ). ೧ ಹಾಲು ಕರೆಯುವುದು. - ಹಿಂಡುವುದು. ೨. ಹಿಂಡಿನ | ೩ 


ಎಲ್ಲ ಗೋವುಗಳಂದ ಕರೆದ ಒಟ್ಟುಹಾಲು. ೩. ಸಮೂಹ; ಗುಂಪು : 
ಸಂದೆಯದ ದುವದ ವಾಳಜಸಂದೋಷದ ಬಗೆಲುನಭಹರಂ ಕಳೆಯಲಃ ಎಂದುಷಿಲೆ. 
ಗಾಳಿಯೊಳ್‌ ತಿರಿತಂದರ್‌ ತಜಗೆಲೆವೊಲಬಮುರರಂಬರತಳಿದೊಳ್‌ (ಕಾಷಿತು ೧೦-ಇ೬); 
ಬಾಸುದುುಖಾರರ್ಸ ಸಂದೋಷದೊಳ್‌ ಸುಲ್‌ಗುಂ ಮಾಣದೆ ಮುಯ್ದ ಕರ್ಣದಶದಿಂ 
ಜೀದೂ ಧವಾಂಛೋಧಿಯೂಳ್‌ (ಬಾರಾ ೩-೭). ೪. ರಾಶಿ; ಗುಡ್ಡೆ : ಕಟಲ್ರಾಗೆಯ್ಮ 
ಮನದಿಂ ದುರ್ಮೋತಸುದೋಡಮಂ (ಟೂ ೧೨೫); ಸಮ್ಮದಸುದೋಷದುಬಾನೆ 
ಪತ್ರೆನಿದಂ (ಖಂ ಇ); ಕೃಷ್ಣನಮುರ್ಗಿಗಾವಂದಸಂದರೋಹಮವ (ಜಾನಿ ೧-೧). 
೫. (ಜ್ಯೋತಿ| (ಗ್ರಹಗಳ) ಕೂಟ; ರಾಶಿ (7): ರಾಹು ನೆಲುದೊಡ ಬಿಪ್ರದು 
ಗೇತಯೊಳಾಶ್ಟಿ ಪೊಡೆ ಸಂರ್ಯಶುಗಳ್‌ ತುಧಸಂದೋಷಂ ಕಾಣದೊಡನಲಂಗಾಯತಿ 
ಪನ್ನೆರಡುವರ್ಪ ದಿಂದುದವನ್ಕುಂಿ (ಅಪ ೬-೬೪), ರ) 

ಸಂದೋಹತ (ನಾ). ಇ ಸಂದೋಶ್‌ ೩ : ಆನಂತರದುದೆತ್ತಲುಂ ತರದೆ ಸಿದಾ 
ಬಮುಲರ್ನಜ್‌ದ ದರಎಧಮಾ ಖಚೆರಯುಬೆರಂದೋಹತು (ಪಾತ್ರ ೬-೫೯), 150.) 

ಸಂದೋಪಹನ (ನಾ). ೧. (ಹಾಲಿನಂತೆ) ಕೊಡುವಿಕೆ; ನೀಡುವಿಕೆ. 
೩ ಸಮೂಹ; ಗುಂಪು. ಹು 

ಸಂಧ (ಗು). ೧ ಪಡೆದಿರುವ; ಹೊಂದಿರುವ. ೨. ಜೋಡಿಸಿದ ; ಹೆಣೆದ. 
ಒ ಇಟ್ಟ; ಇರಿಸಿದೆ. (ನಾ). ೪. ಪಡೆದುದು; ಹೊಂದಿದುದು: ''ಸಂಧಂ ಸಲೆ 
ವತ್ಗಗಯೊಳವೊಂದಿದಭುಖ್ರಾಯೆದೊಳದುದುಹರಿಸಿರ್ತು೦'" (ಅಪ ೧೯ 0). (0) 

ಸಂಧದಣ (ನಾ). ೧. (ಬಟ್ಟೆ ಮುಂತಾದುವನ್ನು) ಧರಿಸುವಿಕೆ; ತೊಡುವಿಕೆ. 
ಎ. ಕೂಡಿಸುವಿಕೆ; ಸಂಗ್ರಹಮಾಡುವಿಕೆ : 


ಸಂಧುನು (ಕ್ರಿ). ತಾಳು; ಹೊರು : ನರೆ ಗುರುವಾಗಿ ದೈರಾಗ್ಯವೆ ದುವದೊಳು. 
ಹೂರದೋಣ್‌ ವಿಗ್ರಹಮೋತಹ ಆದುಖತನವವರ್ಕಿಕೀರಿಗೆ ಮುಡಿ ಸಂಧಿಸಿದ ಖಚರ 
ದೀಕ್ಷೆಯ (ಅರ್ಗ ೩ ಕಾ). [ಸಂಧರಣ 4. - ಯು) 
ಸಂಧಾನ (ನಾ). ೧ ಸೇರಿದುದು ; ಹೊಂದಿಸುವುದು : ""ಸಂತವಗೆಯೆನಲು 
ಎ ಸಂಧಾನಂ" (ಬತ ೨9); ಧುನಸಂಧಾನಿಕ್ಕೆ ಮನೆಐಬ್ಬು ಹೊಲಬದ್ದೆನು 
(ತ ೬೪), ೨, ಸಂಯೋಗ; ಸೇರುವೆ : ವನನುಖರ್ದವೆನೆಗ್ಗ ಜದ್ಮೆಥಲಾನು 
ಭೋಕ್ತವ್ಕಕ್ಕೆ ಮಿಗೆ ಸಂಧಾನವಾಯಿತು (ಓಂ ೬-೨೨); ಇಪ್ಪತ್ತುನಾಲ್ಕು ತಂಡದ 
ಅದಮತರು ಶಿದದ ಒಡ್ಡೋಲಗದ ವೈಧವವ ನಡೆಖುದ ವರಿಚಾರಳರು ಬಂದು ಶರಣ 
ಲಿಂಗದೃಷ್ಟಿ ಸಂಧಾವರಾಗಲೆಂದು ಸಮುಖದಂ ಮಾಡೆ (ಅತಣ. ೫೧೧೪), 
ಇ. ಸೇರಿಸುವಂಥಹು; ಬೆಸೆಯುವಂಥದು : ದೃಶ್ಯ ಆಡ ಸಂದಾವಮುಖದ 
ನತ್ರರದ ಮದ ನೇತ್ರದಾಗಾದಿ ಸ್ಪರ್ಛಿಪ್ಟಾ ದುರ್ಬಲಗಳಿಂತಾವನೊಬ್ಬನವು ಆತ್ರಯಿಸಿ 
(ಮೈಸ ೩-೬). ೪. ಬಲಧ;ರಬನೆ : ಮುವಿತುರದಮಂ ಪದಸಂಧಾವಮನರ್ಥ್ಭಪ್ರತಿಟಿಯಂ 
ಕಮಿಪ್ಯದಯ ಸ್ಥಾರಮನರ್‌ದೋದವೆ ಕಣ್ಣೆಣೆಯ ಳರಡಿಯವೆಲೂಳ್ಲದಂ ದಾಚಳನೇ 
(ಅದೂ ೧-೩೧ ಪದ್ದ). ೫. (ಬಿಲ್ಲಿನ ಹೆದೆಗೆ) ಬಾಣವನ್ನು ಹೂಡುವುದು: 
ಸಮಕೃಪ್ಟಂ ಸಮವೇಧನಂ ಸೆಮಭಧವತ್ವಂಧಾನಮೆಂದಿರ್ಬರೆಂಬದುಬಾಗಳ್‌ ನಡೆಸೋದಿ 
ಸೋಡಿ (ಉಟ ಇ): ಅದಯವದದರ್ದೆಗೊಳ್ಳುದಿದಾರುವಶೊದೊಡೆ ಬಾಣಕ್ಕತಿ 
ಪುಳಿಂದನ ಸಂಧಾನಮಯಯ್ದುದತ್ತು ದುತ್ತಿದ ಕುಳುಳದೆರ್ದೆಗೊಳ್ಳುದಬುದೊಂದಚ್ಛಿರಿಯೇ 
(ಉಂ ಇ). ೬ ಒಟ್ಟಾಗಿ ಕಟ್ಟುವಿಕೆ ; ಬಂಧಿಸುವಿಕೆ. ೭. ಹಗ್ಗ; ಮಿಣಿ; 
ರಜ್ಜು : “ಸಂಧಾನ ದಾಮವೀ, ದಾದು - ಈ ೩ ಕಣ್ಣೆ" (ರರ ೨೬-೧೩೨), 
೮. (ಔಷಧ ಮುಂತಾದುವುಗಳನ್ನು) ಮಿಶ್ರಮಾಡುವಿಕೆ. ೯. ಬೆರಸಿದುದು; 


ಸಂಧಜರೋಪಮೆ 


ಮಿಶ್ರಣ. ೧೦. ಒಡಂಬಡಿಕೆ; ರಾಜಿ ; ದೇವಿ ಚತ್ತ್ಮೆನುದುದು ದರಮುರ್ದದನಟ್ಟಿದರು 
ಸಂಭಾವಿಸುವುದರಿರಾಯರಲಿ ಸಂಧಾನಸೌರಂಧ (ಉಯಳಾ ೬-೧); ಆಗದೇ ಸಂಧಾನ 
ಭಾಗ್ಯವ ಎಂಗಿದ್ದೆ ವೀಪಳೆಟ ಪೆಡಳಪು ಶಾಗಿದಲ್ಲದೆ ವಿಗೆ ಸೇರವು ಉಟಿತಲೋಧುಗಳು 
ಉಂ ೧೮%); ಮೂರುಸಲ ಒಪ್ಪಂದ, ದೂರುಸ್‌ಲ ಯುದ್ಧ ಆದರಿದರ ಸಂಧಾರ 
ಮೊದಲೇ ನಿಷಿದ್ದ (4ಂಮಾ. ೫-೧೫), ೧೧. ಸಹವಾಸ ; ಸಂಗ : ಅರ್ಯರಿಗೂ 
ಚಣಿಗಳಗೂ ಸಂಧಾರವೇ ಇರಲಿಲ್ಲ (ಕುಳುಕಾ. ೧೩), ೧೨. ಒಳ್ಳೆಯದನ್ನು 
ಬಯಸುವವನು; ಸ್ನೇಹಿತ : ಆ ಮಡಿಗಳಾಲಿಯುತ ಸಂಧಾವನನು ಖ್ಮಾದದಲಿ 
ಯದುರಾಎಸಿದ ಪೀರಾಗ್ರದೊಳು ಕುಳ್ಳಿರಿಸಿ (ಎಇ. ಈ-ಇ. ೧೩. ಗುರಿಯಿಡುವುದು. 
೧೪. ಗುರಿ; ಲಕ್ಕು. ೧೫. ಹೊರುಎಕೆ; ತಾಳುದಿರೆ. ೧೬. ಹೆಂಡವನ್ನು 
ತಯಾರಿಸುವಿಕೆ : “ಸಂಧಾನ ಅಭಿಷದು - ೨ ಹೆಂಡ ದುಡುವುದಕ್ಕೆ ಕರು" 
ಟಾ ೬7), ೧೬ ಅಂಬಲಿ; ಗಂಜಿ : “"ಧಾವ್ಮಾದ್ನಂ, ಅರವಾಳಂ, 
ಹಸಂಧಾವಂ, ಕಾಂದೆತು ಸೌದೀರೆ೦ - ಈ ೫ ಅಂ೦ಬಿಲಲ'' (ಪರಾಯ ಜಾ). 
೧೮. ಜೀರ್ಣೋದ್ಧಾರ; ದುರಸ್ತಿ. ೧೯. ಒಂದು ಬಗೆಯ ಮದ್ಮ. 
೨೦. ಉಪ್ಪಿನಕಾಯಿಯನ್ನು ತಯಾರಿಸುವಿ6. ೨೧ ಒಂದು ಬಗೆಯ 
ಲೋಹ; ಕಂಬು. ೩೩ ಉಪಾಯ; ಹಂಚಿಕೆ : 'ಸಂಧಾನಂಗೆಯ್‌' ವರಾ. 
೨೩. [ಕಾದ್ಮಮಾ) ಉಪಮಾಲಂಕಾರಗಳಲ್ಲಿ ಒಂದು: ದಿಶರೀತಂ 
ತರುತತಿಯವೊಲವರಾಗ ಶುದ್ಧ ಧೂಮಿವೋಲ್‌ ಪದ್ಮಿನಿವೋಲುಷಗತವಿಭ್ರಮ 
ಹಿತಂ ಕುಪಿತಾಳೃತಿಯೆಂಬುದುವದೆ ಸಂಧಾವಾಂತಂ (6 4-0) (4) 
ಸಂಧಾನೂಗೆಯ್‌ (ಕ್ರಿ). ೧ ಉಪಾಯ ಹೂಡು; ಯುಕ್ತಿಮಾಡು : ಬರ 


ಕು) ಬಗೆಯಾತ್‌ದು ಸಂಧಾನಂಗಯ್ನು ದಂಖಬದ್ರುದು ದಂತೆರೆಯೆಂಬುದು (ಅಂದಾ ೧೯-೯). 


೨. ಸಿದೃಪಡಿಸು; ತಯಾರಿಸು : ಮೂಜುಂ ಕಂಡಂಗಳೊಳುತ್ತರವೇಲತೆಯೊಳ್ಳಾ 
ಸಂಧಾನಂಗೆಯ್ದು (ಹಾಲಾ ೬-೩೩ ೫ [ಸಂಧಾದ 4 ಕೆಯ್‌,) 

ಪಂಧಾನಗೊಳಿಸು (ಕ್ರಿ). ೧. ಸೇರಿಸು; ಜೋಡಿಸು: ಬಳಸಿಯು ಗಿವಿಯ 
ಚೌದೆಸೆಯ ಕೋಡುಗಳೊಳಗಳವಡಿಸಿಯೆ ಏರಂಗಿಗಳ ತಳುವದೆ ಸಂಧಾನಗೊಳಿಸ 


3| ದುರ್ಗಮುಡುವಳದ ನಾವೇನ ಬಣ್ಣಿಸುವ (ಕು. ೧೩-೬೩). ೨. ತಿಳಿಸು; ಹೇಳು : 


ಆ ವರೇಂದ್ರರ ಸುದ್ದಿಯಮು ಸಂಭಾನಗೊಳಿಸುವರಿಲ್ಲಲಾ . . . ಎರುತ ಜಮ್ಮ ಸಿದಳು. 
ಸೀತೆ (ಹದ ೫-೬-೩). ಸಂಧಾದ * ಕಳ್‌, 4 - ಇಡ್ಯು) 

ಸಂಧಾನಿ (ನಾ). ಕೂಡಿದುದು ; ಸೇರಿದುದು : ವಪ್ರೌಯುಧಂ ಬೀರೋಟದಿಯಿ 
ವದ್ಯುತಸ್ಮಂದಿಸಂಧಾದಿಯುಪ್ಪಂಬುದರ್ಶಾಗ್‌ ಪೊಂಗದೊತ್ತುತ್ತರುಯರ ಕನುತ್ಕಾರು 


ತಾ|) ಉತ್ರ್‌ಂಗಳೊಳ್‌ ಸ್ನೇಹಾನಾವಂಗುಗ್ನಿಯಂ ವೀರ್ದಳಿದು ನದಿವದಖದದಂಭೋದಲೀಲಂ 


ಅ. 


(ಉಪ್ರ ೪.೩೧). (ಹು. ಸಂಧಾನಿನ್‌) 

ಸಂಧಾನಿತ (ಗು). ೧. ಕಟ್ಟಿದ; ಜೋಡಿಸಿದ : ಸಂಭಾವಿತ ಗುರುಧಾಷಾಹಿಂಧು 
ಖುಧಾಪಾನ ಸಮ್ಮುದೋಷ್ಮತ್ತಂ . * ಬಿನ್ನವಿಸಿದವೆಂ (ಇತ ೬-೩). 
ಈ. ಕೆಟ್ಟಿದುದು; ಜೋಡಿಸಿದುದು ; ''ಬದ್ಧಂ ಪ್ರಾಧ್ವಂಕ್ಯತಮುವಿದದ್ಕಂ ಸಂಭಾವತಂ'' 
(ote ೧೦೭-೨೫೪). |ನ೦.॥ 

ಸಂಧಾನಿಸು (ಕ್ರಿ). ೧. ಒದಗಿಸು; ಉಂಟುಮಾಡು : ಛ್ಯಾನಸುವವರಿಗೆ ದಿವ್ಮ 
ಧೊಗಗಗಳ ತಂಧಾವಿಸುದಕುಪಮುಮಹಿಮು (ಭಾಷ ಒಂ. ೨. ವಾಣವನ್ನು 
ಹೂಡು;ಹೆದೆಯೇರಿಸು : ಸುರಿಯ ಬಲ್ಲಾಗಿ ನೇಯ ತಾಳಿದುರಗನು ತಿರುವಾಗಿ 
ಬಲಿದು. ಕಮಲಾಕ್ಞಿವಂ ತರದಾಗಿ ತೊಟ್ಟು, ತಿಟ್ಟನೆ ತಿರುಗುವಾ ಪುರಮಜುದಂದು 
ಸಂಧಾನಿಸಿ (ಉಪಪ ೬-೬೦). ೩. ಗು೦ಪಾಗು; ಒಬ್ಬಾಗು : ದಾಲೆಯರೆದ್ದು . .. 
ಐನೊಂದಾಂದಿಗೊಲ್ಲೆದು ಪ್ರತದೆಂದು ಸಂಧಾಮಿ ಕಟ್ಟ ಮಡಿದರು (ಲರ ಅ). 

1ನಂಧಾನ * - ಇನು! 

ಸಂಧಾನೋಪಮೆ (ನಾ). [ಕಾವ್ಮಮಾ] ಉಪಮಾಲಂಕಾರಗಳಲ್ಲಿ ಒಂದು: 

ವಿಪರೀತಂ ತರುತಶಿಯವಪೂಲಪರಾಗೂ ತುದ ಭೂಮಿವೋಲ್‌ ಪದ್ಮಿವಿವೋರುವ 


«] ಗತವಿಧ್ರಮರಹಿತಂ ಕುವಿತಾಕೃತಿಯೆಂಯಯದುವಮೆ ನಂಧಾನಾಂಕಂ (ಸೂಧಾರೋವಮೆ) 


(om 4a). 


೫೩. ಸಂಧಾನೋವವಮು] 


ಸಂಧರೆಮ 


ಸುಧಾಮ (ನಾ). ಕುದುರೆಗೆ ಬರುವ ಒಂದು ರೋಗ : ಅಮಳಳದಾುಹುತ್ಕುಗೆ 
ಸಾಮುದ್ರಹಮ್ಮತಮರ್ಕಮೂಲನುವದು ಸಂಧಾಮವಿರಾತಸಮರುಗೊದ್ದಾದುಂ ತುರಗಕ್ಕೆ 
ಪಿಂಡಂ (೪ತ್ಪತಾ ೬-೩೭). 171 

ಸಂಧಾರಣ (ನಾ). ೧. ಹಿಡಿಯುವಿಕೆ; ಆಧಾರವಾಗಿರುವಿಕೆ : ಉಂಡಳ್‌ 
ಪ್ರನಾದದುಂ, ಪ್ರಾಣೇಶಟಾಗದುನಲಾತೆಯಿಂದನ್ನೆಗಂ ಪ್ರಾಣಸಂಧಾರಣಾರ್ಥಂ 
(ಶ್ರೀರಾಪಾ ೩೫೩-೧೪೩), ೨. ಧಿಸುವಿಕೆ; ತೊಡುವಿಕೆ. ೩. ಅಂಕೆಯಲ್ಲಿ ಇಡುವಿಕೆ; 
ನಿಗ್ರಹ. ೪. ಆಚರಿಸುವಿಕೆ; ಆಚರಣೆ. ೫ ಹೊಂದಿರುವಿಕೆ; ಪಡೆದಿರುವಿಕೆ. 
೬. ನೆನಪಿನಲ್ಲಿಟ್ಟುಕೊಳ್ಳುವಎಕೆ. ೭. ಕಾಪಾಡುವಿಕೆ; ಪೋಷಣೆ. (ಯ) 

ನಂಧಾದಿತ (ಗು). ೧. ಧರಿಸಿದ; ತೊಟ್ಟ : ಆರೋಪಿತಚಾವಂ ಸಂಧಾರಿತಳವ ಚಂ 
ಧೃತಂ ಶರಧಿಯುಗಂ ತಾಂ (ತಂಅರಾ, 9-೨) (ನಾ). ೨. ಹೊಂದಿರುವವನು; 
ಪಡೆದಿರುವವದನು : ಉತ್ತದಮುಶೀಲವಿತುದ್ದ ದೃತ್ತಿಸಂಧಾರಿತನಪೊಂ (ಜನು ೧೩೨-3೪). 

(ಜಂ) 

ಸಂಧಿ (ನಾ). ೧. ಸೇರಿಕೆ; ಸಂಯೋಗ : ಆ ತಂತಿಗಳಲ್ಲಿ ಸಂಧಿಗಳ ತಾನಭೇದಕ್ಕರು 
ಗುಣಮಾದ ದಿದ್ಮುತ್ತೃದಾಖಬು ಹರಿಯುವುದು (ಈ ೨). ಪಿ. ಸಂಪರ್ಕ; 
ಸಾಹಚರ್ಯ. ೩. ಅಂಗೀಕಾರ; ಸಮ್ಮತಿ ಇ. ದೇಹದ ಕೀಲು,-ಸಂದು : 
(ಹಹ ೪-೨೦ ವರಾ ೫. ಬಿರುಕು; ಸೀಳು. ೬. (ಕಳ್ಳರು ಗೋಡೆಗೆ ಹಾಕುವ) 
ಕನ್ನ; ಕಂಡಿ :"'ಮರುಂಗಾ, ಸಂಧಿಃ - ಈ ೨4ದ್ನಂ"" (ಅರಾಡಾ ಇ. ೬ ಹಳ್ಳ; 
ತಗ್ಗು : "`ಕುಳೆಯಲ್ಲಿ ಕೂಟದಲ್ಲಿ ಸಂಧಿಯೆಂಬುದು"" (ಮರ್ಣಬಾ, ೧೩-೨೬). 
ಆ. ಸರಿಯಾದ ಉಲ,-ಅವಕಾಶ. ೯. ಸಂದಿಗ್ಮಪರಿಸ್ಮಿತಿ: "ಸಂಧಿಕಾಲ" 
ಪರಾ. ೧೦. ಬಿಡುವು; ವಿರಾಮ. ೧೧. ಎರಡುಯುಗಗಳ ನಡುಎನ ಕಾಲ : 
ಉ್ವಮವೂಟಾಯಿತು «*ತ್ತವು ೩೬). ೧೨. ಸೂರ್ಯನು ಹುಟ್ಟುವುದಕ್ಕೆ ಸೃಲ್ಪ 
ಮುಂಚೆ ಅಥವಾ ಪೂರ್ತಿ ಮುಳುಗುವುದಕ್ಕೆ ಮೊದಲು ಕಂಡುಬರುವ 
ಬೆಳಕು, - ಪ್ರಭೆ. ೧೬ ಯೋನಿ. ೧೪. ಸೀರೆ ಮುಂತಾದ ಉಡುಪುಗಳ 
ನೆರಿಗೆ. -ನಿರಿ. ೧೫. ಅಲ್ವ; ಸೃಲ್ಪ : “'ಅಲ್ಪ ನೃವಕಂಟು ರಂಧ್ರ ಸುಧೀದಚಂ" 
(ಕಾಹ ೧೬೫), ೧೬. |ಕಾವ್ಕಮಿ] ಕಾವ್ಯ ನಾಟಕ ಮುಂಾದುವುಗಳಲ್ಲಿಯ 
ಒಂದು ಭಾಗ; ಪರಿಚ್ಛೇದ; ಅಧ್ಯಾಯ : ಪ್ರಮದಮದನದಂದ್ಧದೌದರೋದ್ಗಾನ 
ಉದುಂ ಅಮಣರಣೆ4ಕ)ಗೋಷ್ಠೀಟುಧ ಸಂಧಿ ಪ್ರಬಂಧಂ (೪೦೧. ೩-೫೯೧) ; ಮುಂದಣ 
ಸಂಧಿಯ ಕಥೆಯ ವಿಸ್ತಾರದ ಡಂದದಿ ಕೇಳು (65೩. ೨-೩); ಸಂಧಿ ಮುಗಿದರೂ ಮುದಿ 
ಹೋಗಲಿಲ್ಲ (೧2). ೧೭. ಕಥಾರೂಪದಲ್ಲಿರುವ ಒಂದು ಬಗೆಯ ಸಾಹಿತ್ಯ 
ಪ್ರಕಾರ : ತುಳುಭಾಷೆಯ ಕತೆಗಳಲ್ಲಿ ಬಾಡ್ಜನಗಳು ಎಂದೊಂದು ವರ್ಗವಿದೆ: ಅದು 
ಇನ್ನೂಂದು ಬಗೆಯ ನಾಹಿತ್ಮದನ್ನೂ ಪಡೆದಿದೆ. ಅವು ಬರಿಯ ಕತೆಗಳು (ಬರ. ೧೨೦). 
೧೮. [ವಾಲ] ಒಂದು ಪದದ ಅಂತ್ಕಾಕ್ಸರ ಮುಂದಿನ ಪದದ ಪ್ರಾರಂಭದ 
ಅಕ್ಷರದೊಂದಿಗೆ ಸೇರುವ ಕ್ರಿಯೆ : ಎರಡುಂ ಪಲವುಂ ದರ್ಣ ಪರಸ್ಪರಂ 
ಕೊಡುವಂದರುದು ಸುಧಿ ದೆಲು (ಕಡಡ ೪೯): ಉಡು್ಪಾರಣೆಯಲ್ಲಿ ದರ್ಣಗಳು ನಡುದೆ 
ಉಲವಿಳಂಬದಿಲ್ಲದಂತೆ ಕೂಡುವುದಕ್ಕೆ ಸಂಧಿಯುದೂ.. . ಹೆಸರು (ಯುದ್ದವು ೧೩). ೧೯. 
(ಲಾಜ) ಸಂಧಿ, ವಿಗ್ರಹ, ಯಾನ, ಆಸನ, ದ್ವೈಧೀಭಾವ ಮತ್ತು 
ಸಮಾಶ್ರೆಯಗಳಿಂಬ ಆರು ನೀತಿಗಳಲ್ಲಿ ಒಂದು; ರಾಜಿ; ಒಡಂಬದಡಿಶೆ; 
ಕರಾರು: ಅಹಿತರ್‌ ಸಂಧಿಯುಮಂ ವಿಗ್ರಹಮುಮವಾತನೊಳೊಡರ್ಚರ್‌ 
«ಉಂತಿತ್ರು ೧ ೧); ಇದಲ್ಲಿ ದಾವಾವ ಸಂಧಿಯಂ ಪೊಣರ್ಚುವುೊಡದುರಿದುರ್ದವ. 
ನೊಡಂಬಡುದ್‌ನೆಲ್ಲ (ಪಚಕಾ. ೨೨೧.೫); ಹೀತೆಯರೆಎಪ್ರಿಸುವ್ರಿದು 
ಠಘಂಡಾತರೊಭೊಡರವುದು ಸಂಧಿಯರ ( ಜರರಾಯಾ. ೧-೬೬). 

ಸಂಧಿಸೂಧಿ (ದ್ವಿರುಕ್ತಿ) : ಅಂತು ಸಂಧಿಸಂಧಿಯೊಳ್‌ ಸಹಸ್ರ ಸಿಂರಬಲ್‌ಎನ 

ಸಿಯುಲಮುರ]ಶ್ರಮದೂಳ್‌ ಕೊಂದು (ಮುವರು ೪-೩೫ ದು; ಕೈದುಗಳೊಳಕ್‌ ಮೆಗಪುದುದುಂ 


೮೨೪೦ 


೪ 


ಸಂಧಿಮ 


ದಾರುರ್ಗೊದಗ್ರನಿಗ್ರಹವಿಗ್ರಹಕ್ಕೆ ತಮ್ಮ ವಿಗ್ರಷಂಗಳಿನೊಡ್ಡಿ (ಜುಖಯಾ ೧೯-೪೭ ಐ). 
ಸಂಧಿಯಕೇಶರ ಎ ಹುಗೆತನವಿಲ್ಲವಂದು ಸೂಚಿಸುವುದಕ್ಕಾಗಿ ಬಳಸುವ ಬಳಿಯ 
ಬಾವುಟ; ಶಾಂತಿಧ್ವಜ : ಸಾಯ 6ತಸದನ್ನೆತ್ತಿ ಹಡಿದು ಬವಿಗ್ರಹಿ ವರೋಟತ 
ವಂಜುಂಡಭಟ್ಟರು ಹೊರಗೆ ಹೊರಡಲು ಆಮುಗೇಳುತ್ತಿದ್ದಾರೆ (ಯು. ೩೪-೧೫). ಓಂ] 

ಸಂಧಿಕಾರ್ಯ (ನಾ). ೧ ಒಪ್ಪಂದ ಮಾಡಿಕೊಳ್ಳುವಿಕೆ;ರಾಜಿಮಾಡಿಕೊಳ್ಳುವಕೆ: 
ತ್ಮ್ಮುಂದತಿಬಳನುಸೇಯಮುವುನ್ನತದೊಳ್‌ ಮತಮಲ್ತ್ರೆ ಸಂಧಿಕಾರ್ಯಂ (ಊತ ೩ ಗೂ). 
೨. (ವ್ಮಾಕೆ] ಎರಡು ಪದಗಳು ಅಥವಾ ಪದಪ್ರಶ್ಮಯಗಳು ಕೂಡುವಾಗ 
ಆಗುವ ಕ್ರಿಯೆ: ಜೇಳೆ ವೇರೆಯಾಗಿದ್ದ ಅಕ್ಷರಗಳನ್ನು ಕೂಡಿಸಿ ಉಡ್ಬರಿಸುವುದ್ಕೆ 
ಸಂಧಿ ಎಂದಂ ಫಾಣಿ ಸಂಧಿಯಾದಾಗ ಆಗುದ ದೃತ್ಯಾನಗಳಿಗೆ ನಂಧಿಕಾರ್ಯಗಳಂದೂ 
ಸಂಜ್ಞೆ (ಓಡ ೩); ಸಂಧಿಯಾಗುವಾಗ ಮುಂದೆ ಇದ್ದ ವರ್ಣ-ದು ರಟ್ಟುಹೋಗುದುದು, 
ಹೂಸದೂಂದು ಜರ್ಣದು ಪಡುಣೆ ಬರುವುದು ಈ ಮೊದಲಾದ ದೃತ್ಮಾಸಗಂಗೆ 
ಸಂಧಿಗಾರ್ಯಗಳಿಂದೂ ಹೆಸರು (ವಾದ್ದರು. ೧೬), (ಇಂ.) 

ಸಂಧಿಕಾಲ (ನಾ). ಇ. ಎರಡು ಯುಗಗಳ ನಡುವಿನ ಉಲ. ೨. ಇಕ್ಕಟ್ಟಿನ 
ಪರಿಸ್ಥಿತಿ : ಸಂದಿಗೃಪಯ್ಮ್ಮಿತಿ : ಇಂಥಾ ಒಂದು ಸಂಧಿಕಾಲದಲ್ಲಿ ಒಂದು ರಾತ್ರಿ. 
ಅಎಲನಿಗೆ ಅಂದೇಕ ನಿದ್ದೆ ಬಂದಿರಲಿಲ್ಲ (ಅಡಾ ೨೪೨). ಹಂ] 

ಸಂಧಿಗ (ನಾ). ಒಂದು ಬಗೆಯ ಜ್ವರ : ತ್ರಯೋದತ ಸ್ನುವಾತಮುದುದಂದೊಡೆ: 
ಸಂಧಿಗೆ, ಅಂತಕ. . . ಪ್ರಭಾಬೆಗಳು (ಏವ ಗಾಗ), (ಂ.) 

ಸಂಧಿಗೆಯ್‌ (ಕ್ರಿ). ರಾಜಿದಡಿಕೊಳ್ಳು : ಸಂಧಿಗೆಯಲೆ, ದೇಡಿದಳ 


ಜ| ವಾಂಡುತಮೂಧವರೆಯ್ದುದಾಡಮಂ (ಗಡಾಯು ೩-೨೧); ಕಿತಿಯೊಳ್ಟಮನೆವವ 


ಮಹೀಪತಿಯೂಳ್‌ ಭಲೆ ಸಂಧಿಗೆಯ್ಬುದಾಗದು (ಉಜಕ ೬-೧೨೨). (ಸಂಧಿ * ಕಯ್‌) 

ಸಂಧಿತ (ಗು). ೧. ಒಟ್ಟಿಗೆ ಸೇರಿಸಿದ. ೨. (ಬಾಣದಂತೆ) ನಾಟಿದ,- ಚುಚ್ಚಿದ. 
ಒ ಕಟ್ಟಿದ; ಬಂಧಿಸಿದ. ೪. ಕರಾರಿಗೆ ಒಡಂಬಟ್ಟ. ೫. ಬೆರದ; ಮಿಶ್ರಣ 
ಮಾಡಿದ. (ನಾ). ೬. ಖಡ್ಗಯುದ್ದದಲ್ಲಿ ಒಂದು ಪ್ರಕಾರ; ಮೇಲೆ ಮೇಲೆ 
ಪರಸ್ಪರ ತಿವಿಯುವುದು: ಮೇಲೆ ಮೇಲೆ ಜರಸ್ಪರಟಾಗಿ ತಿವಿಯೂಣದೆ 
ಸಂಧಿತವೆನಸಿಕೊಳ್ಳುವುದು (೧೧. ೨೬೪-0). ೭. ಉಪ್ಪುನಕಾಯಿ. ೮. ಮದ್ಮಸಾರ 
ಹೆಚ್ಚಾಗಿರುವ ಸಾರಾಯಿ. (ಕಂ) 

ಸಂಧಿದೋಪ (ನಾ). (ವ್ಮಾಕ] ಸಂಧಿಕಾರ್ಯ ಉಂಟಾಗುವಾಗ ಕಂಡುಬರುವ 
ಒಂದು ಬಗೆಯ ದೋಷ; ಪರಪದದ ಮೊದಲಕ್ಷರವು ಒತ್ತಕ್ಟರವಾಗಿದ್ದು, 


೫| ಪೂರ್ವಪದದ ಕಡೆಯಕ್ತರದು ಲಫಂವಾಗಿದ್ದಲ್ಲಿ ಉಂಟಾಗುವ ದೋಷ: 


ಪರಪದಪೂರ್ವಂ ದ್ವಿತ್ವಾಕ್ಮರಮಾಗಿರೆ ಪೂರ್ವಜದದ ಚರಮು ಪ್ರಸ್ವಾಸ್ಥರಮಾಗಿ 
ಸಂಧಿದೋಷು (ಅರಿದ. ೫), (ಜಂ) 

ಪಂಧಿನಿ (ನಾ). ೧. ಬೆದೆಗೆ ಬಂದ ಆಕಳು. ೨. ಹೋರಿ ಹಾಯ್ದ ಆಕಳು: 
*'ಸಂಧಿವೀ, ದೃಚಧೆರಾ ಆಳ್ರಾಂತಾ-ಗೂಳಿ ಹಾಯ್ದು ಹಿಂದಾಲಿಿದ ಅಕಳು'" 
(ಒದ್ದು ೫), ೩. ಆಕಾಲದಲ್ಲಿ ಹಾಲುಕರೆಯುವ ಹಯ. (ಸ ಬುಧಿವಿಕ 

ಸಂಧಿಬಂಧ (ನಾ). ೧. ನರ; ಸ್ನಾಯು. ೨. ಒಂದು ಬಗೆಯ ಸಸ್ಮ ; ನೆಲಸಂಪಿಗೆ. 
೩. ಸೀಳನ್ನು ಮುಚ್ಚುವಿಕೆ: ಒಂದು ಮಡಿಳೆಗೆ... ಈ ಒಣಗಿದ ದ್ರಷ್ಠಗಳನ್ನು ಪಾತಿ 
ಒಂದು ಶ್ರಾವಯನ್ನು ಮುಚ್ಚಿ ಟೀರುದುಣ್ಗಿನಿಂದ ಸಂಧಿಮಂಧಮಾಡಬೇಕು (06ಕ್ಕೆ 6೦. 
೫೦೨), ೪. ಸೇರಿರುವ ಸ್ಮಳ,-ಎಡೆ,- ಜಾಗ: ವಜ್ರ ದೃಷಧ ನಾಲಾಲಾ್ಕಿ 


“| ಸಂಧಿ ಬಂಧಮುಂ . . . ತನುಗರುನರ್‌ ತಮಗೆ ( ಕಾಂತಿಪ್ರು ೧೧೯೪೫). ಹು) 


ಸೂಧಿಮ (ನಾ). (ನಾಟ್ಕ) ಹಲಗೆ , ಚರ್ಮ ಮತ್ತು ಬಟ್ಟೆ ಇವುಗಳಿಂದ ಆಯಾ 
ಪದಾರ್ಥಗಳ ಆಕಾರ, ರಂಪುಗಳನ್ನು ಕೃತಕವಾಗಿ ತಯಾರಿಸಿ, ಬಳಸಲಾಗುವ 
ಆಂಗಪರಿಕರ, - ರಂಗವಸ್ತು : ಸಂಧಿದು. ಮ್ಯುಜಿಮ್ಮ ವೇಷ್ಟಿಯ ಎಂದು ದರ್ಣಿತವಾಗಿದುದ 
(“ಹಾಟ್ಕಶಾಸ್ತ್ರ', ಅಧ್ಯಾಯ ೨೧) ಕೃತಳಿವಾದ ರಂಗಮದ್ಯುಗಳಿದ್ದರೂ, . . ಇನೆ 
ಕ್ರಿಯೆಗಳೂ, ಪದಾರ್ಥಗಳೂ ಶಾಟ್ಕಧರ್ಮಿಯಪ್ನಮುಸರಿಸಿ ಆಧನಯಿಸ್ಬುಡತ್ರಿದ್ದುದು 
ಚಾನ್‌ x) Mo) 


ಸಂಧಿವಾತ 


ಸ ಧಿದಾತ (ನಾ). ದೇಹದ ಕೀಲುಗಳಲ್ಲಿ ಉರಿಯೂತದೂ ನೋವೂ 
ಉಂಟಾಗುವ ಒಂದು ಬಗೆಯ ರೋಗ್‌: ತಾಯಿ ಮನೆಯಲ್ಲಿ ಸಂಧಿವಾತದಿಂದ 
ತಾಸಿಗೆ ಓಡಿದಿದ್ದಳು (ಕಾಲು ಟಾ); ನನಗೆ ಆರೋಗ್ಗವಿಲ್ಲ ಒಡೆತ ಮತ್ತು 
ಸಂಧಿಲಾತಗಳಿಂದ ಸಂಸಬವಡತ್ರಿದ್ದ್ದೇದೆ (ಜಹಿ. (ಅ). (ಸಂ) 

ಸಂಧಿವಾತಜ್ವರ (ನಾ). ದೇಹದ ಕೀಲುಗಳಲ್ಲಿ ಉರಿಯೂತ ಮತ್ತು 
ನೋವುಗಳೆಎಂದಿಗೆ ಬರುವ ಒಂದು ಬಗೆಯ ಜ್ವರ: ದುದುಳುಭಂರೆಯುರಿಯೂತ. 
ಸಂಧಿವಾತ್ಯಾರ (ಗರಯ 6) ಮತ್ತು ಇತರೆ ಸಾಧ್ಲೊ ಬೆಲ್ಲಾ ರೋರ್ಗಾವಗಳಿಂದ 
ಬಡುವ ಕಾಯಿಲೆಗಳು ಈ ರೊಣಟಎನ್ನು ಹೋಲುತ್ತದೆ (4ಯೋ. ೬೨೬ (ನಂ) 

ಸಂಧಿವಿಳಲ್ಪ (ನಾ). (ವ್ಮಾಕ) ಬೇರೆಬೇರೆಯಾಗಿದ್ದ ಅಕ್ಬರಗಳು ಸೇರಿದಾಗ 
ಕೆಲವು ಕಡೆ ಸಂಧಿಯಾಗಿ ಕೆಲವೆಡೆಗಳಲ್ಲಿ ಸಂಧಿಯಾಗದಿರುವಿಕೆ: 
ಕರ್ದತ್ವದಗಯಲ್ಲದೆ ಪರಮಿರೆ ಪದ್ಮಾರ್ಥ ದ್ಮಾಕದೇಚ್ಛನಿದೆಡೆಗೊ ಸ್ಫುರದಮಕ್ಕತಿಗು 
ಸೃದದವು ಭರಮಿರೆ ಖುತ್ತಕ್ಕದುಂತೆ ಸಂಧಿವಿಕಲ್ಸಂ (ಹು ೬೧); ಕೆಲದು ಕಡೆಗಳಲ್ಲಿ 
ಸಂಧಿಯಾದರೂ ಆಗಬಹುದು, ಆಗದಿದ್ದರೂ ಇದಬಹುದು. ಇದಕ್ಕೆ ಸಂಧಿವಿಕಲ್ಪವೆಂದು 
ಹೆರ (೩ಎ ೧). (50) 

ಸಂಧಿಎಗ್ರಹ (ನಾ). ಶಾಂತಿ ಮತ್ತು ಯುದ್ಧ : ಉಲೋಚತ ಸಂಧಿವಿಗ್ರಹದೊಳೆ ಏಂದಂ 
ಉರ್ದುಮಂ ಬ್ರಾಪ್ಟರುವ್ರುದಸಾಪ್ರೋಕ್ತಮಹುಂತೆ ರಾಧಹಿಕವಾಳ್ಬಾತಕ್ಕೆ ದೆಯ್ದುರ್ವಾದೇ 
(ಉಟಟಿತ್ರು 4-14). 150.1 | 

ಸಂಧಿಎಿಗ್ರಹಿ (ನಾ). ರಾಜದ ಶಾಂತಿ, ಯುದ್ಧ ಮುಂತಾದ ವಿಷಯಗಳ 
ಮೇಲ್ಮಿಚಾರಣೆಯನ್ನು ನೋಡಿಕೊಳ್ಳುವದನು; ವಿದೇಶಾಂಗ ಸಚಿವ: 
“ಹೀಜಾನಾಯಕು ಸಂಧಿವಿಗ್ರಹಿ"" (ಹಂಗಳ, 60-೧೧); ಸೂಧಿವಿಗ್ರಹಿ ರಾದಾಚ್ಮೆಯಿಂ 
(ಉಳತ್ರೇಷ್ಠಿಯಾ) ಛೇಖಮವಿಂತೊಡು ದಾಜಸಿದು (ಆಸ. ೧೨೬), ಮೈವಿಗ್ರಹಿ 
ಸೇನದೋದ ರಾದಿಮೆಯ್ಮವ ಮಗಂ (ಎ4 10% ೬೨-೫೨. 1088): ಕುಂತಿಯ 
ತಖಜಲಿಟ್ಟದ ಬಾದ್ರಡಂಗಳಮುತುದಡು ತೆಗೆಸಿದ ಕೆಲದಲಿ ಸಂಧಿವಿಗ್ರಹಯ (ಇಷ್ಮಾವ 
ಇಒ). [ಕೂ ಸಂಲಿವಿಗ್ರಹಿಸ್‌) 


ಸಂಧಿಪಾಧಿಸು (ಕ್ರಿ). ತಕ್ಕ ಸಂದರ್ಭವನ್ನು ಎದುರುನೋಡು; ಹೊಂಚುಹಾಕು: | ಜ. 


ಸಂಧಿಸಾಧಿಸಿ ಇರವನ್ನು ಹಿಡಿಯುವ ಪ್ರಯತ್ನ ಮಾಡೆ ಮಾಡುತ್ತಿದ್ದರು (ಉಂ ೩೪) | 
ಚೂದಿ * ಸಾಧಿಸು) 

ಸಂಧಿಸು (ಕ್ರಿ). ೧ ಕೂಡು; ಸೇರು: ಸೃಂದನಮದಾಜಕೇತದ ಸಂದೋಷದೊಳೆಯ್ದ 

ಸೇಟಿದಂತಿಕೆ ಪಧದೊಳ್‌ ಸಂಧಿಸಿ ಬಂದುವು ಕೇತುಗಳಂದಕಜಯಹಶೇಕುಗಳ್‌ 


೮೨೪೧ 


ಸಂಭ್ಯಂಗ 


ಮೆಂತೆ ಸಂಧಿಸಲೊಡನದರ ಕಲೆಯಂ ತಟ್‌ದು ಗಗನಕ್ಕೆ ಬಿಸುಟು (ಒಲ ೫-1. 
೬. ಎದುರಿಷು; ವಿರೋಧಿಸು : ಅಶಿರಥ ಸಮಿರಫ ಮಹಾರತಾರ್ಥರಥರೂೊಂದ 
ವಿಂದೆಯಲ್ಲದೊಂದೊರ್ದರೊಳ್‌ ಸಂಧಿ ಗೊಂದಣಿಷಿ ವಿಂದಾಗಳ್‌ (ಕಾಕಾ 
ಇ ಆ); ಮೊಸಲಧದ ಶಾ ಹೋದಲೇ ಸಂಧಿಮುಟಿನಿಟ್ನಿವಿಲಬನು ಕುಂತಿಯ ಬುದ. 
ಹೊಕ್ಕರೆ ಹೊಗುನೆರು (ಎಮ್ಮ ೧-೨೦). ೬. ನೋಡು; ಕಾಣು: ಸಂಧಿ (ಹಾಗಜ 
ಏಂದಿ)ನಲು ಶಿವಭತ್ರಿಯೊಳಗಿದುವೊಂದು ಪಕ್ನದುದಾಗೆ ಸಂತಯವೊಂದಲೇಟಿಗ್ಗೆನುತ 
ತನ್ನಯ ಸಖನ ಕೈಯಿಂದ ಸೌಂದರಿಗೆ ಸಲುವೂತ್ತೆಯಂ ದಯದಿಂದ ಕಳುಹಲು (ಟಂ. 
೦-೧7): ಟಿಂದಿರವಂ ್ರಾಗೆ ರಾಹುವವಗಿಪಯಿಂದುಛರರ ಕಾದವಯ ಸಂಧಿಸಿ ಮುತಾಡಿಪ 
ಸಪ್ಮಂತ್ರಿಗಳಿಂದೂವ್ರುದವಾ ಉಣ (ಬರಾಖ. ೧-೬೧); ಕಂಗೊಳಿಸುವ ಕಾಮಗೆ ಬೃಹತ 
ಮುದೊಬಗಲನಿತ್ತು ಸಂಧಿಸಿದ (ಮೋಲಕ ೫-೪೩). ೮. ಉಂಟಾಗು; ಒದಗು: 
ಅಪ್‌ಯಯೆಗಿದ ಯಾಯವದ ಸೇದನೆಯಿಂದ ಭೊಣಕೆಸಲಳಾಲದೊಳ್‌ ಸಂಧಿಸಿದ 
ಬರೆಯಿಂದೆ (ಉದಂಕ. 3೬೧); ಬೆನ್ನೊಳೆ ಪೊಂದಂ ದೋಷದ ಬೆನ್ನೊಳೆ ಸಂಧಿಸುವ 
ದಂಡದಂತರಹೂ (ರಾಜ ೨-9); ಉಬ್ಬದದುವಪ್ಪದ ಸಂಧಿಸದು ವೃನಬಾಧೆ 
ಬಾಧಿಸದು . . . ದಶರಧಸ್ಕಬನ ಳಾವ್ಮದಲಿ (ಬಾ ೧-3). ೯. ಬರುಗಿಸು; 
ನಡೆಸು : ಆಂ ಸಂಧಾನಮಂ ವೈರಿಭೂಪರೊಳಿಂ ಸಂಧಿಸಿ ಬೇಟ್‌ಮುರ್ಗ ಮತವ 
ಸಂಪತ್ತುದುಂ ಶ್ರೀಯುದುಲಿ (ಈಟಲಾ ೧೩-೯): ದುಹಾರಾಜಾಧಿರಾಜಸುಮವ್ಪನ್ನ 
ತಂದೆಯುಂ ಗಂಧರ್ವರೊಗಾಧಿಮುಯವ್ಪ ಬ್ರ್ರರಧಲಾಜನುದೊಂದಾಗಿ ಮುದುದೆಯಾ 
ಸಂದಿಸುವಂತೆ ಮಾಟ್ಸ್‌ಂ (ಉದ. ಆ). ೧೦. ಸಿದ್ಧಗೊಳಿಸು; ಅಣಿಮಾಡು : 
ಮುರಿದಾಗಳೇ ಸಂಧಿಸಿದ ತನ್ನಯ ಹಯಂರಡಢಾದಿಗಳ (ಲಗಾ ೧೧-೨೪). 
೧೧. ಕೈಗಳನ್ನು ಡೋಡಿಸು; ನಮಸ್ಕರಿಸು : ಸಂಧಿಸುವ ಕೈಯಿಂದ ಮುಟ್ಟಲು 
ಕಂದಿದುುದೋ (ಆಇ ಟಾ” ತಾ), ೧೨. ದಾಟು ; ಕ್ರಮಿಸು 1 ಮುಮೂರ್ತಮುತ್ರದೊಳ್‌ 
ಗಡ ಪದಿಮೈದು ಯೋಜನಮನೊರ್ಟನೆ ಸಂಧಿಸಿ ಮೇದಂ . , . ಮರ್ಹಿಧುಬೂ 
teem ೬೫೧), (ಸಂಧಿ 4- - ಇದು) 

ಸಂಧಿಪ್ಟರ (ನಾ). (ವಾಕಿ (ಅ + ಇ; ಅರ್ಹಉ; ಅರ ಏ;ಅರಓ 
ಅಮಕ್ರಮವಾಗಿ) ಸಂಧಿಯಾದಾಗ ಹುಟ್ಟುವ ಏ, ಓ, ಬ ಮತ್ತು ಔ ಎಂಬ 
ನಾಲ್ಕು ಅಕ್ಡರಗಳು : ಸಂಸ್ಕೃತ ವರ್ಣಮಾಲೆಯಲ್ಲಿ ಎ ಒ ಗಳಿಲ್ಲ, ದಿ ಓ ಗಳನ್ನು 
ಸಂಯಿಸ್ಯರಗಳಿಂದು ಕರೆದು ಕ್ರಮವಾಗಿ ಐ ಔಗಳ ಡೊತೆಗೆ ಖೀರಿಸುತ್ತಾರೆ (ಟಂ. ೫). ತಡ! 

ಸಂಧುತ್ತಿತ (ಗು). ೧ ಉಜ್ವಲಗೊಂಡ; ಪ್ರಕಾಶಹೊಂದಿದ. (ನಾ). 
ತ. ಹೊಳೆಯುವಂಥದು ; ಪ್ರಕಾಶದಿಂದ ಕೂಡಿದುದು : ಪ್ರೇಮುಮೃತ 


ಖಿಗೇಂದ್ರಾಧಿವದು (ಉಪ. ೬) ಅವಿಲಜರೊಡರೆ ಬಳಿ ನಂಧಿಸಿತು ಸನ್ಮಾಹದಲಿ | ತಾ| ಸಂಯುತ್ತಿತಮಿ ಮಾನ ಸಿಸಾತತತದಳಂ ಗುಗಿಯುಕ್ತಂ (ಅಜ ೧೬-೧೩೨), ಯಂ) 


ಪರಿವಾರ (ಐನ್ಮಾರ್ರ. ೧-೫೪). ೨. ಕೂಡಿಸು; ಸೇರಿಸು: ಒಂದಂ ಕ್ರಿಯಾ! 
ವಿಶೇಷೂದಂ ದೊರೆಕೊಳೆ ಸೈತು ಬೇಟ್ದುದು)ದಚೆೊಳೆ ಬೆಆತಂ ಸಂಧಿಸಿ ಬೇಟ್ನೊಡೆ | 


ನಲಿಯಂತ ಜೀವನವಿಯೋಗಂಗಳುಂ ಒಂದೂದಗುವವಳ ಸಶಿಹುತಬಂಧು 
ಸಂಗಮಗಳಿಂದರಿಯನ ಪೇಳ್ಟುದು (ಲಂಕಾ ೨-೩೬-೬). ೬ ಕಬ್ಬು; ಬಂಧಿಸು: | 
ಬಂದು ಗುಡ್ಗಗಿಯಂ ಹೆಡುಗೆಯು ಸಂದುತೆಂ೦ಡಾ ದಾವಿಗೂ ಸಿದಮುಂಗಿಲ | 
ಕುಜುಹಾಗರದು ಕಂಬಂಗಳಂ ಬೆಟ್ಟು ಒಂದು ಮಿಳಿಯಂ ಕಟ್ಟಯಿಗೆದ್ದತ ಸಂಧಿಸಿದ | 


ಸಂಧುಕಮಾಣ (ಗು). ೧ ಅಧಿಕವಾಗಿ ಬೆಳಗುವ, - ಪ್ರಕಾಶಗೊಂಡ; 
ಜ್ವಲಂತ : ಆನ್ನೆಗಮನವರತ ಸಂಧ್ಯಾಂ ಕಾಲಾಗುರುಧೂಟಧೂುದ್ರುಸುಲಿಲಿ 
ದಾಮಳದಿಳದಳಿಕುಳುಕುಳಕ್ವತಳನ್ನಾದರಿವಾರವಿಲಾಸವಿದಾಸಿನೀದಿನೋದ್ಯ ದಾಜಿಯಂ 
ಎ. ಎ ಪ್ರತೀಪಾರಂ ಮಗಧಾಧಿರಾಜಾಧಮುಖಂ ದುಡಿ (ಕಟಿ ನಾ ಚ), 
೩. ತೇಜಸ್ಸಿಎಂದ ಕೂಡಿದ; ದೇದೀಪ್ಮಮಾನವಾದ : ಇತ್ತ ಕರಟಾಂತಿ 
ತರ್ಪೋಧವನುಂ ಧ್ಯಾರಾನಲ ಸಂಧುಕ್ಕಮುಣದಾಲುಣದುಲಿತಾರಗ್ಕರಾಗಿ ಯೋಗದೊಳಳೆ 
(ಉತ್ರ ೯-೧೫ ೮). ೩, ಟೇತನಗೊಂಡ; ಚೈತನ್ಮಹೊಂಬದ. ೪. ಹೆಚ್ಚಾದ; 
ಅಧಿಕಗೊಂಡ. 1೭ ಸಂ. ಸಂಧುಕ್ತಮೋಈ 

ಸಂಧೇಯ (ಗು). ೧. ಜೋಡಿಸಲು ತಕ್ಕುದಾದ; ಸೇರಿಸಲು ಯೋಗ್ಕವಾದ. 


ಬಲಂಸೂತ್ರದಂ ಪಿಡಿದೊಂದು ರಾಶಿಯ ಮಣ್ಗೆಗಾಐತ ತೊತ್ತು ಜಾಯ್ಕುತಿರೆ (ಲೂ | ಅ] ೨. ಸಂಧಾನ ಮಾಡಲು ಅರ್ಹವಾದ. ೩ ಗುರಿಯಿಡಲು ತಕ್ಕುದಾದ. 


ಕಡಾ ೪. ಬಾಣವನ್ನು ಹೂಡು; ಶರಸಂಧಾನ ಮಾಡು: ಅರವಿಂದಗರ್ಥನ | 
ಮಸ್ತಕವಮದ್ದಂಡಲಾಪದಲ್ಲಿ ಸಂಧಿಸಿದ ಸರಳಿಂ ಪರ್‌ಯುಲುಂಬಂದ ತಬರೇಶ್ವರವಮೊ | 
(ಬಾವಿ ೪:೬). ಬಡುವ ತೊಡುಖವ ಸಂಧಿಸುವ , .. ಧೇದಿಖುದ ಸಮಚಾವಳದ ಮಡಿದ | 
ಕದಿಯುಡ್ಕೆ (ಇರ್ಕಾನ ೧೦-೬೪): ಮುಂದಮತಿಗಳು ವಿಲಲು ರಭಿಂಕುಲಪಂದನರದು ಕಂಡಣ್‌ದು 


ತಿರುವಿಗೆ ಸಂಧಿಸಿದರಾಲೀಧ ಆದದ ಲಮೋಭಮಾರ್ಗೇಜದ (ರೂಂ. ೪-೨೪-291. | 


೫. ಮುಟ್ಟು; ಸೋಕು: ಮುಬ್ಗೆಂತಹಗೆ ನಡುತಪೈಡೆಯೊಳದುಮುಡುಖುಂದೂಬ್ಬ | 


(ನಾ). ೪. ಸಂಧಾನ ಮಾಡಿತೊಳ್ಳಲು ಅರ್ಹನಾದವನು : ಉಟತದ್ಮಂ 
ತಡ್ಲೋಸ್ನತಾವ್ಯತಂ ತಸ್ಮ್ಯದಾತ್ಮದಂ ಸಂಧೇಯಂ (ಯಾತ ೬-ಊಂ). (ನಂ) 

ಸಂಧ್ಯಂಗ (ನಾ). (ಕಾವ್ಯಮಿ] ಕಾಪ್ಮಪರಿಚ್ಛೇದಕ್ಕೆ ಅಥವಾ ಸಂಧಿಗೆ 
ಪೂರಕವಾಗುವ ಭಾಗ, - ಅಂಗ : ಉಪಯೋಗವೆ ಬೀಜು ಬಿಂದು ಬಳೆ 
ಪ್ರತರಿ ಕಾರ್ಯಮೆವೆ ಪಂಚಿವಿಧಂ ವಿಪ್ರಣಕವಿಅಡನೆಯೊಳ್‌ ಸಪ್ರಪಂಚದಿಂದೊಂದಿ 
ತೋಗುಲಿ ಸಂಧ್ಮಂಗಂ (ಕಾವ ೧). (ಹ) 


ಸಂಧ್ಯಕ್ಷರ 


ಪಂಧ್ಯಕ್ಷದ (ನಾ). ೩ ಸಂಧಿಸ್ವರ : ಸಂದ್ಮಳ್ತರದುವೆ ಯಧಾರ್ಥದಿಂ ದೃದಪನಿಖ 
ಗುಮೇಳಾರೆಮುದಿಯಾಗಿೆ ವಾಲ್ಕುಂ (ಉನ್ಮಾಡ ೧೨): ಗುರುವುಂ ದೀರ್ಥಿಮುಂ 
ಗೂಢಸಧಿಯುಮುಗಿ ಪೃಭಾವದಿಂದೇಕಾರಂ ರೊದಲಾದ ಸಂಧ್ಯಕ್ಕರಂಗಳನ್ನುವು 
(ಉದ ೧ ವೃತ್ತಿ, (ರಂ) 

ಸುಧ್ಯಾಂಬುದ (ನಾ). ಸೂರ್ಯಾಸ್ತಸಮಯದಲ್ಲಿ ಕಂಡುಬರುವ ನಸುಗೆಂಪು 
ಬಣ್ಣದ ಮೋಡ : ಪೀತದಖರಂ ಸಂಧ್ಯಾಂಬುದಕ್ಕೆಂದು ವೀಳೆನಗೇಂದ್ರಂ ವಡೆತರ್ಪ 
ಮಾಟ್ಕೈೆಯೊಳ್‌ . , , ನಡೆತಂದನಾಯತ ಸಿತಾಂಛೋಜೇಕ್ತಣಂ ಲಕ್ಮ್ಮಣಂ 
(ಹಾಗಾಗ, uh 160.) 

ಸಂಧ್ಯಾಳಾಲ (ನಾ). ೧ ಸೂರ್ಯನ ಉದಯ ಹಾಗೂ ಅಸ್ತ್ರದ ಕಾಲ; 
'ಪ್ರಾತಸಂಧ್ಯೆ ಮುತ್ತು ಸಾಯಂಯಧ್ಯ. ೨. ಸಾಯಂಕಾಲ; ಸಂಜೆ : ''ಸಂಧ್ಮಾ, 
ಪಿತೃಪ್ರಸೂ - ೨ ಸಂಧ್ಯಾಳಾಲದ ಹುರರುಗಳು '' (ಇಲ್ಡಾ೩ ಟಾ). ೩ ಎರಡು 
ಯುಗಗಳ ನಡುವಿನ ಕಾಲ. ೪. ಪ್ರಪಂಚದ ನಾಶ; ಲಯಕಾಲ; ಪ್ರಳಯ. 
ತಿ, ೪ : ಸಂಧ್ಮಾಕಾಲದಂತೆ ನೃತ್ಯವ್ನೀಲಕಂರಮುಂ , . , ಕ್ರೂಡಸತ್ವಮಾಗಿಯುಂ 
ಮುವಿಜನುಲಿತೆದುಮೆವಿಪುದು (ಉಲ ೧೨೦). ನಂ.1 

ಸಂಧ್ಯಾತಪನ (ನಾ). ಸಂದೆಯ ಸೂರ್ಯ : ಸಂಧ್ಥಾತವಸೂಗೆ ತೋರಣ 
ಕನಮ್ಮಳುದಂ ದೊರೆಯಾಗಿ (ಆಂಧೃಹು. 4). £0) 

ಸಂಧ್ಕಾತಮ (ನಾ). ಸೂರ್ಯ ಮುಳುಗಿದ ಮೇಲೆ ಆವರಿಸುವ 
ಕತ್ತಲೆ; ಸಂಜೆಗತ್ತಲೆ : ನೀಲಿಯ ಜಮಾತೆದೋಲ್‌ ಹಂಗೆ ಸಂಧ್ಮಾತಯಂ . . , 
ವಿಶಾರರ್ಶಕಿಯ ದದನದಂತಿಂದು ಇಣ್ನೆಡ್ಡಮಾದಂ (ಆವೃತ. $0). (ಹಂ) 

ಸಂಭ್ಯಾತ್ರಯ (ನಾ). ಪ್ರಾತಣಾಲ, ಮಧ್ಯ್ಮಾಹ್ನ ಮತ್ತು ಸಾಯಂಕಾಲ 
ಎಂಬ ಮೂರು ಕಾಲಗಳು; ತ್ರಿಕಾಲ : ಸಂಧ್ಕಾ (ರಾರಾ. ದಿತ್ರಯದೊಳಗುಧವಗೆ 
'ದಂದಿಸಿದ ಮಹಾತ್ಮಳರ್ಗ ಬಹುಕರ್ಮಂಗಳ್‌ ಬೆಂದು ಕೈಮಲ್ಮಪರಕಂ ಸದಿಪರಾತದ 
ತುಗೋಶ್ರಕಿಲಬರಧುಯಸ್‌ಂ (ಪನ್ನ ೩:೯೧), (ನಂ) 

ಸಂಧಾನ (ನಾ). (ಉಪನಯನವಾದ ಮೇಲೆ ದ್ವಿಜನು ಮಾಡುವ) ನಿತ್ಮ 
ಬೈದಿಕಕರ್ಮಗಳಲ್ಲಿ ಒಂದು; ತ್ರಿಕಾಲಗಳಲ್ಲಿ ಮಾಡುವ ಧ್ಮಾನ ಅಥವಾ 
ಪ್ರಾರ್ಥನೆ : ಪ್ಲಾರ ಜಖತವದೇದುಗಳು ಸಂಭ್ಮಾನ ರ್ದೆಜಾರ್ಚಪೆಗಳಾದಿ ವಿಧಾನ 
ದೊಳ್ಳ್ಗುದರಿತರಾಗಿಹುರು (ಲಾತ ೧-೨೪); ಮುಗದುಗಿವ ಮಗೆಹೀರದಲ್ಲಿ ದುಂಡಬೆಗೈಸೆ 
. .  ಬಿಗ್ಗಗಮಯಾಪ್ಪುತ್ತುದಾಲ್ಕುಲಾಮುವ ಐಡದೆ ಇರಿಸಿ ಸಂಧ್ಯಾನ ಹೀರ 
(ರೊ. ೬) (ವ ಸಂ. ಸಂಧ್ಮಾದಂದವ) 

ಸಂಧ್ಯಾನಕ (ನಾ). ಸಾಯಂಕಾಲದಲ್ಲಿ ಬಾರಿಸುವ ನಗಾರಿ, - ಪರೆ: 
ನಿವದುತ್ವಂಧ್ಕಾರಕಂ ಏಗ್ಗದಣೆಯ ಪಲ್‌ ಪೂರ್ವಾಟಲು ತುಂಗರರ ತನಗಾದತ್ತೆಂಬದಂ 
ನೀಲಿಯ ಜಮಾಶೆರ್ವೋಲ್‌ ಪಂಗೆ ಪಂಧ್ಯಾತಮಂ (ಚಂದ್ರವ್ರಿ ೪-೩೦), [ನಂ.1 

ಸಂಧ್ಯಾಪಯೋದ (ನಾ). ಇ ಸಂಧ್ಯ್ಮಾಂಬುದ : ತೋದುವೇದಿಯ ಸುತ್ತಲ್‌ 
ಅಂಡುಬುತ ಸುರಚ್ಯಾಯುಪುಂಜಂ ಸಂಧ್ಥಾವಿಯೋದಕುತಂ ಚೆರಿಕುಂ/ (ಕಾಂಡ 
wus} (ನಂ. 

ಸಂಧ್ಯಾಜೀಧಿ (ನಾ). ಸಂಜೆಯ ಸಮಯದಲ್ಲಿ ನಡೆಸುವ ಮೆರವಣಿಗೆ : 
ಹೆಂಧ್ಮಾರೇರಿಯೊಂದು 'ಡೆಕ್ಕಪ ಜಮ ಖಾನ'ಯಿಂದ ಹೊರಡುತ್ತದೆಂದು ಕೇಳಿದ್ದರು 
(am ೧). (( ಸಂ. ಸಂಧ್ಯಾ) * ರೇಲಿ (ಇ ಭೇಂ)) 

ಸಂಧ್ಯಾಧ (ನಾ). (ಸಂಧ್ಮಾಕಾಲದಲ್ಲಿ ಕಂಡುಬರುವ) ಕೆಂಬಣ್ಣ; ಕೆಂಪುಬಣ್ಣ: 
*“ಈರುಣು ಶೋಣಂ ಕೋನದ ರೋಟಿ ರಕ್ತಮುದು ಲೂಚುತಂ ಸಂಧ್ಯಾಧಂ" 
(apt ೧೮೫೮-೬೪). (Ka) 

ಸಂಧ್ಯಾ ಭಿವಂದನ (ನಾ). ಇ ಸಂಧ್ಯಾನ : ಅರುಯವುವರಿದದೆವಾತೃರವಿಹಿತ 
ಸೂಧ್ಯಾಧಿವಂದನ ವರಮಹಿಯಲವರ್ಗಸತ್ಕಾರವನು ನೆಟೆ ದಾದಿ (ಅಕ್ಕಾ: ೪-9). 

to.) 


೮೨೪೨ 


ಸಂದ್ರ 


ಸಂಧ್ಯಾರಾಗ (ನಾ). ೧. ಸಾಯಂಕಾಲದಲ್ಲಿ ಸೂರ್ಯ ಮುಳುಗಿದ ನಂತರ 
ಕಂಡುಬರುವ ಕೆಂಪುಬಣ್ಣ; ಸಂಡೆಗೆಂಪು 1 ಪಡೆದಿದೆ ಸರಭ್ಯಾರಾಗಂ ಐರಂತರಂ 
ಗಾಯುವಲಮೊಪ್ಪಿತು (ಊರಾ, ೧೧೧೧೩); ಧಾಗಯೆ ಮೊರೆಕೊಳಿಕುಂ ದೋಣಾಗದುನವು. 
ನೆಂದು ಪೇಟ ಶೆಇದಿಂ ಸಂಧ್ಮಾರಾಗದು ದೊರೆಕೊಳಿಸಿತು ತಿಮಿರಾಗದುಮಂ 
6 | ಜಾರಚೋಕವನವಲ್ಲಧಮಂ (ಷ್ಠ ೧-೨೨). ೨. ಕೆಂಪುಬಣ್ಣ; ಕೆಂಬಣ್ಣ : 
ದಿಎಜಗಜಂ ಸಣ್ಣರದಿಂದನ್ಟುದೆವೆ ಕಾಣಲದ್ರಿಯು ದಂತಿಗೆ ಕಟ್ಟುವ ಜೆಮ್ಮೊಗವಡಮರೆ 
ಚೆಲ್ವುವೆತ್ತುದಂದುದಯಸಮಯುಸಂಧ್ಕಾರಾಗಂ (ಆಯಿ ೧೩-೩೩); ಸುರವರನಂದನ 
ವನಮಂ ಬಿಲದರನಂದನರ ಬಾಣದುರಿ ಪರ್ಜಿದುದೀ ಪಂಯಿಂದಜುವುದ ಶೆಐ೦ಂ 
ಪರಿಶಂದುನಿತಿರ್ದುದುದಯಸಂದ್ಕಾರಾಗಂ (ಉಕ ೧೨-೫೬). ೬ ರೆಂಪ್ರಬಣ್ಣದ 
ಹೀರೆ, - ಬಟ್ಟೆ ; "“ದುಖಿಗಬ್ಬುಳ ಬೀಲಿಗಂಧ ಸನಂಧ್ಮಾರಾಗ . . . ದೆಯಾಂಗಮೆಂದು 
`ಮುಭೇದದಕ್ಕುಂ'" (ಲಾ ೧೧೯೧೨೫); ಚಂದ್ರಾತವಂ ಭೂತಿಳಳಮುಂ ಬುಣೆಬ್ಬು 
ವಿಂಡಾದಳಿಯು ಸಂಧ್ಯಾಾಗವುಂ (ಒಪ ೧೪ 3೪); ನಾರಂಗದಬ್ಟಿ ಐಳಿ ಸಂಧ್ಯಾರಾಗ 
೬.೬ ತೆಳಗಾವಿಯೆಂದಾ ಒರೆಗಳಂ ಸತಿಯೆರೊಲೆಯೊಳುರುವಿದರಾಗಳ್‌ (ಇದಿ 
೧-೫1. ೪. ಮಂಗಳದ್ರವೃದಾದ, ಒಂದು ಬಗೆಯ ಕೆಹವಿಬಣ್ಣದ ಖಡಿ: 
ಚಂದ್ರ ; ಸಿಂದೂರ. ೫ ಒಂದು ಬಗೆಯ ಸಸ್ಕೆ : ನುಗೂಧಠಾಜ, ಬೆಲ ಹಂಪಿಗೆ 
ಸಂಧ್ಯಾರಾಗ (ಮಡಿ, ೬೩-೧೨೬). ೬. (ಅಲಲ) ಕಡೆಗಾಲ; ಇಳಿಹೊತ್ತು (7) : 
ಸಾವು ಬರುವುದು ಎಲ್ಲರಿಗೂ ಸಮನಾಗಿ ಸಂಧ್ಮಾಉಾಗದಿ ದೀವ ಹೋರಾಡುವುದು ತನ್ನಯ 
ಗುರಿಯ ಮುಟ್ಟುವ ಜಾನದಿ (ಜಯಾ, ೫೨-೫). (ನಂ) 
ಸಂಧ್ಯಾರುಚಿ (ನಾ). ೫ ಸಂಧ್ಮಾರಾಗ ೧ : ಅರಕ್ರಮಾಗಿ ರೇಪ್‌ಲದೋರೆಯನಮ 
ಉುಪುದಾದುದಾಗತದುನೆ. ಸಂಧ್ಕಾರುಚಿಯಿವಕ್ಕುದೆಂದವಧಾರಿಸಿ ನೆಐ'ಯಜ್‌ರು 
ಕೊಳ್ಳುದಿದು ಬೀಯಾರ್ಥಂ (ಉ್ಕಾರ. ಹಾಳ); ಪರೆದುದು ಸಂಧ್ಥಾರುಚ ದುಯ್ನುರೆದುದು 
ತಾರಾಳಿ, . . ದಿವಾನುಖದೊಳ್‌ (ಚಂದ್ರಧ್ರ ೪-೧). ಸಂ] 
ಸಂಧ್ಯಾರುಣ (ನಾ). ಇ ಸಂಧ್ಯಾರಾಗ ೧ : ಬಡುವಗಂಧೋಧಿಯ ದಡಬಾರಳನ 
ಶಿಖಿಯೋ « ತಾನೆಜೆಲು ಲೋಕದೊಳಿಡಿದು ಸಂಧ್ಕಾರುಣವೆನೆಯೆ 
(ಕಾವಂ ೧೬-೪); ಸಂಧ್ಮಾಲುಣದ ಗುಗರಮಂಡಲದೊಳಂಕುರಿಸಿದುಡುಗಣದಂತೆ 
ಅಂದಿತು (ಹ್ಯಾ ೧೨-೬೬ ಜಂ] 
ಸಂಧ್ಯಾರುಣೆತ (ಗು). ಸಂಣೆಯ ಕೆಂಪುಬಣ್ಣದಿಂದ ಕೂಡಿದ : ಸಂಧ್ಥಾರುತ 
ಪಹ್ಚಿದಖಚಲಗುಹಾವಿದರದಂತಿರ್ವ ಬಾಯಂ ತೆಚೆದು ಕಲ್ಪಾಂತ ಕಡೋರ 
ಭವಭನಧ್ವವಿಯವೇಳಿಪಂತೆ ಗಜಲ್‌ (ಅಜಾತ ೫-೧೨೦ ದ), (ಪಂ) 
| ಸಂಧ್ಯಾವಂದನ (ನಾ). ೫ ಸಂಧ್ಮಾನ ; ೫ ಇದರಲ್ಲಿ ಪ್ರಾತಡಂಧ್ಮಾ, 
ಮಾಧ್ಮಾಹ್ನಿಕಸಂಛಧ್ಕಾ ಮತ್ತು ಸಾಯಂಸಂಧ್ಕಾ ಎಂದು ಮೂರು 
ಬಗೆಗಳಿವೆ : ಮಣಾದಿದಯು ಪ್ರಧಾತಸಮಯದೊಳ್‌ . . . ಸಂಧ್ಯಾದಂದವತ್ರಿಯು 
ಮಿಮಿತ್ತ ಸ್ನಾನಾವಂತರಂ ಅರ್ಮ್ಯಮನ್‌ತ್ತಿ ದಿಬೇಶುಗರ್ಪಿಸಿ (ಬತಾ ೩-೩ ಪ): ಮುದ 
ದೊಳೆದ್ದು . . . ಪಣ್ಮಿಸಂವದದ ಸಂಧ್ಮಾದಂದದಂ ಮುಡಿ (ಹ ಇ ೫೯). (ಸಂ) 
| ಸಂಧ್ಯಾವಂದನೆ (ನಾ). ೫ ಸಂಧ್ಮಾನ: ಜಲದ ಸಂಧ್ಯ್ಕಾರಂದನಗೆ ನೀವೊಲಿದು ತರುತಿದೆ 
ಎಮ್ಮ ಲೋಟನ ಹೊಳೆಯೆ ಜಲಟಿರವೆಂದು ವಾನಿಯ ನೀವು ಬೆಲ್ಲುತಿರೆ (ಊರಾ, ೧-೬); 
ಬೆಂಬದು ಸಂಧ್ಯಾವಂದಸೆಯಲ್ಲಿ ನಿರತರಾದರು (ಹೂ. ೧೨). (ಸಂ. ಸಂಧ್ಯಾದಂದ ಲ) 
ಸಂಧ್ಯಾದಳಿ (ನಾ). ಕೆಂಪುಬಣ್ಣದ ಸೀರೆ : ಮಿಸುವ ಸಂಬಗುವಿ ಸಯ್ಯಾವ 
ಚೆಟ್ಟ ಪೊಸ ತುಧ್ರವಸವದನುಟ್ಟು . . . ಐದಿದರು (ಇರು. 8೧-೧). 
(ಹಡ ಸಂಧ್ಯಾ) *- ಪಳ್ಳಿ (< ಪಟ್ಮ್‌)) 
ಸಂಧ್ಯಾಶ್ಲೇಸ (ನಾ). ೧ ಸಂಧೈಯಿಂದ ಕೂಡಿದುದು. ೨. (ಆಲಂ) 
ಕಂಬಣ್ಣದಿಂದ ಕೂಡಿಕೊಂಡಿರುವವನು : ದಿನಶರಮದಯಂಗೆಯ್ದಂ ವಿಹಿತ 
ತಿಮಿರಂ ವಿಶಿಷ್ಟ ಸಂಧ್ಮಾಶ್ಲೇಡು (ಉಂ 2.೬9), (ಸಂ) 
ಸಂಧ್ಯ (ನಾ). ೧. ಸೇರಿಕೆ; ಸಂಯೋಗ. ೨. ಸಂಜೆ : ಅಲ್ಲಿಂ ತಳರ್ದು 


ಈ 


ಸಂಧ್ಯಾಧ್ರ (ನಾ). ೫ ಸಂಧ್ಮಾಂಬುದ : ಅಮರಾನೀಕದ ಖುತ್ತು ಬೇರೆ [ಆ] ಎರ್ಮರ್ತಿತರಂಥ್ಕೋಚಿತವಿನೇಂದ್ರವಂದನಂ ಶಯ್ಕುಗೃಹಕ್ಕೆ ದಂದಶಲ್ಪತಲ್ಪತಲಗತ 


ದಿಮಾಢಾವಂದ್ಕ ಸಂಧ್ಯಾಧ್ರವಿದ್ರಮಮಂ (ಕಾಜಿ (೫) 


ಪಾಗದೆ (ಹಾದ ೨-೪೬). ೩. ಸೂರ್ಯ ಹುಟ್ಟುವ ಮುಂಚೆ ದುತ್ತು ಸೂರ್ಯ 


ಸಂಧ್ಮೋಪಾಸನೆ 


ಮುಳುಗಿದ ಕೂಡಲೆ ಆಕಾಶದಲ್ಲಿ ಕಂಡುಬರುವ ಕೆಂಪುಬಣ್ಣ. 
೪. ಮುಂಡಾವ; ನಸುಕು. ೫ ಎರಡು ಯುಗಗಳ ನಡುವಿನ ಕಾಲ; 
ಸಂಧಿಕಾಲ. ೩೬. ದೆಳಗ್ಗೆ. ಮಧ್ಕಾಹ್ನ ಮತ್ತು ಸಾಯಂಕಾಲಗಳೆಂಬ ದಿನದ 
ಮೂರು ಕಾಲಗಳು. ೭. ಬ್ರಾಹ್ಮಣನು ತ್ರಿಕಾಲಗಳಲ್ಲಿ ಮಾಡುವ ಅಟ್ನಿಕ, - 
ಸಂಧ್ಯಾವಂದನೆ : ದ್ರಾಮ್ಮೀದುಹೂರ್ತದಲ್ಲಿದ್ದು.... ಐತ್ಮಕೃತ್ಕವಂಗೈದು ಸಂಧ್ಯಾದಿಗಳನ್ನು 
ಆಚರಿಸಬೇಕು (ಉರ, ಖಾ); ವಿಕಾಸದ ಸಂರ್ಕೋಡನಗಳಿಗೆ ಕಾರಣದಾದ ಕಾರಶತ್ತಿಯ 
ರೂಪಗಳಿಂದು ಈ ಬುಧ್ಮೆಗಳಿಗೆ ಆರ್ಯರು ಅಷ್ಟು ವ್ರಾಶಸ್ತೃಕೊಟ್ಟಡು (ರುವಾಗ ೩೬). 
ಆ. ವಾಗ್ದಾನ; ಮಾತು. ೯. ಒಪ್ಪಂದ; ಒಡಂಬಡಿಕೆ. ೧೦. ಗಡಿ; ಎಲ್ಲೆ; 
ಸೀಮೆ: '“ಅವರಧೀಿಯಲ್ಲಿಯುಂ ಸಂಘ್ಕಾ ಎಂಬುದು" (ಹೂಗಿಡ. 04೩-೩೬೬), 
೧೧. ಚಿಂತನೆ; ಧ್ಯಾನ. ೧೨. ಒಂದು ಬಗೆಯ ಹೂವು. ೧೩ ದಿನದ 
ತ್ರಿಣಾಲಗಳಿಗೂ ಅಧಿಷ್ಟುತ್ರೀಯಾದ ದೇವತೆ. ಕಂ. ಸ್ಕಾ) 

ಸಂಧ್ಯೋಪಾಸನೆ (ನಾ). ಸಂಧ್ಮಾನ: ದಳಗಿಸನ ಡಾಎದಲಿ ಸೇವೆಯೆಲ್ಲದೂ 
ಸಂಯಾಧಮುಬಾಗಿ ಮುಖಿ ಸಂಧ್ಕೋಲಾಸರೆಯಲ್ಲಿದ್ದಾಗು. ದೋಡದಿಬ್ಲದೆ 
ಗುಡುಗಿತು (ಆವರ . «೬). (ಪಂ. ಸಂಧೋಯಾಸನು 

ಸಂಧ್ಯೋಪಾ್ತು (ನಾ). ಇ ಸಂಧ್ಯಾನ : ಮೇಗೊಂದೆಡಯೊಳ್‌ ಶಾಜದ ಬ್ಲಾಬದ 
ವೇದವಾರಾಯಣದ ಸಂಧ್ಮೋಪಾಷ್ಟಿಯ . . . ವಿರಾಗತ್ರವಗದ ಖುಷಿದರ್ಗದಿಂ 
ಸೋಗಟಮೆದು (ಉರವ್ಯಾ ೪-೬೦). [ನಂ.1 

ಸಂನ್ಯಸನ (ನಾ). (ಜೈನ) ಕಾಯಗಳು ಹಾಗೂ ಆಚಾರವನ್ನು ಕಡದೆಮುಡಿ 
ಖಂಚಪರಮೇಷ್ಠಿಧ್ಕಾನದಲ್ಲಿ ತತ್ಪರನಾಗಿ ಪ್ರಾಣತ್ಮಾಗ ಮಾಡುವ ಒಂದು 
ಬಗೆಯ ನೇಮ : ಮೋಂತುಂ ಮದುಮಂತ್ಮದೊಳ್‌ ಸಂಪ್ಕಜರದಿಂ ಪಶತ್ರಯು 
ಹಾಧಿಸುವೆಂ (ಕಾರಾಯ ಗಾ ಪು. (೧) 

ಸಂಫ್ಯಸನವಧಿ (ನಾ). ೫ ಸಂನ್ಮಸನ : ವರ್ಸ ವೈರಮಂ ಬಸುಟ್ಟಾಹಾರತರೀರ 
ಪ್ರತ್ಕಾಖ್ಮಾರಪೂರ್ವಕಂ ಸಂದೃ!ಕಾಳಾ. ಸವೃ!ನವದಿರಿಯುಂದಬುದಂ ದಿಸರ್ಜಹ 
(ಈಾತಿಪ್ರ € ೩೧ ೫); ಜಾಲಿಂ ಬಪರ್ದಿಕ್ಸೆಯಂ ಕೊಂಡು ತಪಂಗೆಯ್ದು ಸಂವ್ಮಸೆಡವಿಧಿಯಿಲ 
ಮುಡಿಸಿ ಮಹರ್ಥಿಕರ್ದವದಾಗಿ ಪುಟ್ಟದಂ (ಅರ್ಮಾಡ್ಕ ೧೨-೨೬), ಸಂ) 

ಸಂಭ್ಥಾಪ (ನಾ). ೧ ತೊರೆಯುವಿಕೆ; ಬಿಡುವಿಕೆ. ೨. ಐಹಿಕಸುಖವನ್ನು 
ಸಂಪೂರ್ಣವಾಗಿ ತೃಜಿಸುವಿಕೆ; ವೈರಾಗ್ಯ; ವಿರಕ್ತಿ : ಬ್ರಹ್ಮವೇ ತಾಲಾದ 
ಮನುಜನು ಹಮ್ಮಳಿದು ವಿಸ್ತಂಗನಾಗಿತ ಧರ್ಮವೇ ಜಂದ್ಮಾಹದು (ಇದ್ಕುತ. ೧೧-೯೬) 
೩. ೫. ಸಂನ್ಮಾಸಾಶ್ರಮ : ಸಂಬ್ಮಾನವು ವೇದೋಕ್ತವಲ್ಲ . . . ಗೃಷಸ್ಥಾಶ್ರಮವೇ 
ಆಶ್ರಮ ಸಂನ್ಮಾನ ರ್ಫಾ್ರ್ರಹ್ಮದಲ್ಲ (ಒಖಾ ೭೬). ೪. (ಒಬ್ಬನ ವಶಕ್ಕೆ ಒಪ್ಪಿಸಿದ) 
ನ್ಯಾಸ; ಇಡುಗ. ೫. (ಆಟಗಳಲ್ಲಿ ಪಂದ ಕಟ್ಟಿದವರು ಒಡ್ಡುವ) ಪಣ; 
ಬಾಜಿ ೬ ಸಾವು; ಮರಣ. ೭ ಒಂದು ಬಗೆಯ ಗಿಡ ಮತ್ತು ಆದರಿಂದ 
ತಯಾರಿಸಿದ ಸುಗಂಧತ್ಕೆಲ. ಆ. ಕರಾರು; ಸಂಧಾನ. (ಸಂ. 

ನಂಬ್ಯಾಸಾಪ್ರಮ (ನಾ). ಬ್ರಹ್ಮಚರ್ಯೆ, ಗಾರ್ಹಸ್ಕ, ವಾನಪ್ರಸ್ಮ ಮತ್ತು 
ಸಂನ್ಕಾಸಗಳಿಂಬ ನಾಲ್ಕು ಆಶ್ರಮಗಳಲ್ಲಿ ಕೊನೆಯದು; ಸಂನ್ಮಾಸಿಯಾ 
ಗಿದುವಿಕೆ : ಛಾಡೋಗ್ಕೋವಾಹತ್ತನ್ನು ಮುತ್ತ ಏಟಾರಿಸಿದರೆ ಸಂಖ್ಯಾಸಾತ್ರಮದಿಲ್ಲ 
(ಓಂದನಾ, cee). (fa 

ನಂಬ್ಠಾಸಿ (ನಾ). ೧. ತೊರೆಯುವವನು; ಬಿಡುವವನು. ೨. ಐಹಿಕ ಸುಖವನ್ನು 
ಸಂಪೂರ್ಣವಾಗಿ ತೊರೆದವನು; ಎರಾಗಿ; ಎರಕ್ರ. ೩. ಚತುರಾಶ್ರಮಗಳಲ್ಲಿ 
ಕೊನೆಯದನ್ನು ಸ್ಟೀಕರಿಸಿದವನು; ಸಂನ್ಮಾಸಾಶ್ರಮವನ್ನು ಅವಲಂಬಿಸಿದವನು: 
“ಭನ್ಬುಓ ಪರಿದ್ರಾಟ್‌, ಇರ್ಮಂದಿನ್‌, ಪಾಳಾರ್ಕೊತರಿನ್‌ - ಈ ೪ ಸಂಗ್ಕಾಸಿಯ ಮೆಸರು"' 
(ತರಾ, ೧೫೫); ಬಾಲಕಿಗೆ ಸಲವ್ಮಾಸಿದೇದರೆ ಮೇಲೆ ಮನವಾಯ್ತು (ಎದ್ಮಾಳ ೧೪-೬೬); 
ವಿತ್ಮಕರ್ಮಗಳ ಸುಮ್ಮದೇ ಬಟ್ಟಾಸ್ಮ ಚಿಂತೆಯಲೊಮ್ಮೆಯೂ ಮಮವನಿರದೆ ಬಲ್‌ದೇ 


೮೨೪೩ 


[3 


ಹ 


ಸೂಪ್ಮ (ನಾ). ಒಂದು ಬಗೆಯ ಎತ್ತು : ಎರುವ ಜುವಮ ಬೋಳ ಬಟ್ಟ ಕರಿಮುಖ 
ಮುಂದೊಲೆದ ನಾವಾವರಿಯ ಕಬ್ಬಹಿಗಳ ಳದ ಪಲವು ವರಿಯೆತ್ತು ತೊಂಭತ್ತಾಳು 
ಲಶ್ಮಮೇಣ್ಯೈಹ ಪಿಡಿದುವು ಗಲ್ಲಕೆ (ಹಾ ಟೂ-4 ಗ 
ಸಂಪಗೆ, ಸಂಪಿಗೆ (ನಾ). ೧ ಒಂದು ಬಗೆಯ ಮರ ಮತ್ತು ಸುಗಂಧದಿಂದ 
ಕೂಡಿದ ಅದರ ಹೂವು; ಚಂಪಕ : ಕಾದಲಿದಿರ್ಟ ಬಂದ ವಗೆ ನಂಪಗೆಯಂತೆ 
ಶಿಳೇಮುಖಕ್ಕೆ ಗೆಂಟಾದುದು (ಕತಲ ೧-೬೬); ಕೇದಗೆ ಸಂಪಗೆ . , . ಡಾದಿ 
ದೊದಲಾದನೇಕೂ ವೂದೋಳಟಂ ಸುರಭಿಪರಿದುಳಾರ್ಮೋದಂಗಳ್‌ (೨4. ಇಇ. 
ಹಾಗಲ್ಲ ಉಂ; 10%); ಕುಸ್ಸಳ್ಳ ಸಂಪಗೆಯ ಮಗಳು ಶಿಥ್‌ಶಂದು . , . ಓರ್ವ 
ಮುರೇಣಅಂ ಭರದಿ ಕೊಡಲು (ಟಂ ೧-2೬). ೨. ಸಂನೆಗೆಯ ಹೂವಿನ ಬಣ್ಣದ 
ಹೀರೆ : ಕ್ನೀರಮಂಡಲ ಸಂಜಗೆ ತಾಳೆಸುರಳಿಯ ಸೀರಯವಾಡು ಬಣ್ಣ ವರು 
(ಅಡ. ೪-೧೧). "ಸಂಪಗೆಗಾವ' ಪಲಾ. ಸಂಪಿಗೆ : ೧. ಕೊಟಾಳ್‌ 
ಯಿಪಟುಯ್ತೊಲ'ವರುಂ ಸಮ್ರಿಗೆ ಖರ್ಫೃಳಳುತಾರ ಉಣ್ಣುರುಂ ಗೊಮ್ಮಾ ಕೊಟ್ಟ 
(24. 1೩ ಊಹ್ಯ, ಒ೯ ನ 7೪2); ಸಂಪಿಗೆಯ ಇಂಪುಂಡ ಭ್ರಮರದಂತೆ ಸೌರಾಷ್ಟ್ರ 
ಸೋಮೇಶ್ವರಲಿಂಗದ ಪರಮುಖಖದೊಳು ಐರವತದಾದ ಲಿಂಗೈಕ್ಕೆ (ಅರತ. ೪೯-೧೯೪); 
ಸಂಪಿಗೆಯ ದರಿಮುಗಳ ಬಾಗಿಲ್ಲಳಂ ತೆಗೆದು ಸೊಂದಮರ್ದ ಚಾದಿವಸೆಗಳಿ ಕೊಂಬೆಗಳೂ 
ಬಿಗಿದು. . . ತೀರಿದುದು ಸುಪ್ರಧಾತಾನಿಲ (೪ಬ ೧೧-೧೨೦); ಸಂನಿಕ್‌ಟಯ 
ರ್ವಿಜಗಳು ಮಂಲಾರು ಹಾಕಿದರೆ ಅವುಗಳಲ್ಲಿ ನಾಲ್ಕು ಮೂಲುನಾಟುತ್ತದೆ (ಉತ್ರ. ೨೦೦). 
1< ಸಂ. ಚಂದಕೆ! ಶಮಿ. ಚಮ್ದಕೆ. ಚಬ್ಬುಪ್ಸ್‌ ಚೆಮ್ಚಕ; ಮಲ. ಚದ್ಭುಕ, ಟಿದ್ದುಕ; 
ತುಳು. ಸಂದಗೆ ಸವಯ, ಸಂಪಿಗೆ। ತೆಲು. ಸಂವಂಗಿ, ಸಂದಗ್ಗೆ ಸಂಬೆಗ; ಕೊಡ. ಚಪ್ಪಯ। 


ಖ|ಸಂಪಗೆಣವಿ (ನಾ). ಸಂಪಗೆಯ ಬಣ್ಣದ ಸೀರೆ : ಬುಖುರ ಸಂಬಾವಿ 


ಸಂದ್ಕಾದಳಿ ಚೆಲ್ಲ ಪೊಸತುಭ್ರಮರಸದೆನುಟ್ಟು ಎಸೆಯುವುದಯ ಸಂಚೆಯರುಳರುಯ 


ಸಂಪಗೆಯಲನ್‌, ಸಂಪಗೆಯರಳು (ನಾ). ಸಂಪಿಗೆಯ ಹೂವು; ಚಂಪಕಪುಪ್ಪ: 


3] ನಾಗನ ಲುಳುಂಕಂಗಳೊಳಂ ಸಂಭಗೆಯಲರ ಹಂಕಿಣೆಗಳೆಎಳಂ (ಗಯಾ. ಫಾ 


ಸಂಪಗೆಯರಳು : ಖಗಣೆಯ ಬೆನಕುಗಿ ಸಂವಗೆಯರಳಲ್ಲಿ ಮುದಸಿದಡೆ ಕಂಜನೆಯಲ್ಲದೆ 

ಆದಆ ಗಂಜಳ ಬಿಡದಲ್ಲ (ಟಂತ. ೧): ಉಳಿದ ಪುಷ್ಪದ ಬಾದುಳವು ಪಧಿಸಿದರೆ 

ಸಂಪಗೆಯರಳ ಪರಿಮಳ ಐಧ್ಮದೇ ತುಂಬಗಳ ಶಿಂತೀಣೆಗೆ (ಎಣ್ಮುದ್ರೋ. ೪-೪೬). 
ಹಂದೆ 4 ಅಲರ್‌) 


30| ಪಂಪಗೆದಣ್ಣ (ನಾ). ೧ ನಸುಹಳದಿ ಹಾಗೂ ನಸುಗಂಪು ಬೆರೆತ ಸಂಪಗೆ 


ಹೂವಿನ ಬಣ್ಣ : ಶುವಗೆದಣ್ಣದುಮಿಗುಲ್ಸೆಳಗೆಂಟೊಂದಿದ ಮೆಸುರಾಳ್ತ ತುದಿ ನಡು 
ದೊದಲೆಂಬೂಪುಳ್ಳಿಸಬ್ಗಳ ಮೆಮ್ಮುಂ ಕಂಪಂ ಕೆದಳ್‌ದಪುದರು ಕಟಮೆಯ ಕೆಯ್ದಳ್‌ 


ವ್ರಂಡಮಟ್ಟರು ಕಲಿಗಳು ಡೆಗಕಮವಾಗಿ (ಜರು. ೧೧-೧೯). (ಸಂಜೆಗೆ * ಬಗ್ಗಾ) 
ಸಂಪಗೆದೂ, ಸಂಪಗೆಹೂ. ಸಂಪಿಗೆಹೂ, ಸಂಪಿಗೆಹೂವು (ನಾ). 
= ಸಂಪಗೆಯಲರ್‌ : ಉಲ್ಬಮವಿಸೆ ಮೆಸುದಿರ ಮೆಲ್ಬರಿಯಂ ನು೦ಯುತಿರ್ಪ 
ಸಂದಗೆವೂಗಳ್‌ ಬಧದ್ದೆಜ್‌ದಿದಿವಂತಿರ್ದವು . . . ಜಿಣ್ಣುಂಬಗೆಳ (ಉಬ್ಬಕಾ. ಎಂ). 
ಸಂಪಗೆಹೂ: ಕಟಿಯೊರ್ವಳು ಬಂದು ಉಯವ ಹಸ್ತಕ್ಕೆ ಸಂದಗೆಪೂಗಳ ಬೀಡಿ... 
ಎಂದಳು (ಅಂಡ ೫೬೨). ಸಂಪಿಗೆಹೊ: (9), ಸಂಷಿಗೆಹೊದ್ರ : "ಚಂಪಕ ಸಂಟಗೆತುದ್ಯ'” 
(ಕಂದು. ೧೬); ""ಟಾಂನೇಯು - ಸಂಪಿಗೆ ಹೂಡು'' (ಉಎ ೧೦-೫೬); ಶರತ್ಕಾಲದಲ್ಲಿ 
ಪಾದರಿ ಸಂಪಿಗೆ ಹೂಂವುಗಳನ್ನೂ . . . ಧರಿಸಬೇಕು ಅಯ್ಯ ಳಾ), 1ಸಂಪಗೆ ಳೇ ವ್ಯೂ 


ಹೆಮ್ಮೆಗದ ಸಂನ್ಮಾಸಿಯುದುದಲ್‌ಂದ ಫಲವೇಮಿ (ಅದ್ಯ ೧). ೪. ಆಹಾರ ಪಂಪಣ '"ಬನಳೆ' ಮೋ. 


ದನ್ನು ಸೇವಿಸದಿರುವವನು. 16. ಸಂಗ್ಕಾಸಿವ್‌1 
ಸಂಪ " ಸಂವ್ಲು' ನೋ. 


“|ಸಂಪ್ತಿ (ನಾ). ೧ ಬಶ್ಚರ್ಯ; ಸದಿ : ವಡರ್ದಿಯಲ್ಪಕ್ಕ ಸಂಪಶ್ಚಿ (ಉಮರ. 


3೪ ಪ್ರಯೋ); ಇನಿತು ಸುದ್ಧತ್ತಿ ಸಂಪತ್ತಿಯಂ ಚೋಳಧೂಕಾಂತುರಲು (ಉಪಾಯ ೨: ೨೨). 


ನ 


ಪಿ. ಸಮಗ್ರತೆ : ಸಂಪೂರ್ಣತ. ೩. ಮೇಲ್ಮೆ; ಶ್ರೇಷ್ಠತೆ : ದುಚದರ್‌ ಶಂತಮ್ಮ 
ಸುಪತ್ರಿಯಂ ಕದಂಗ್ಸಿಂಡಭುಟರ್‌ (ಎಷ್ಟೂ 6.೬೧), ೪. ಆಧಿಕ್ಕ; ಹಚ್ಚಳ. 
೫. ಒಳ್ಳೆಯ ಸ್ಥಿತಿ ;ಸು್ತಿತಿ. ಓ. ಏಳಿಗೆ; ಅಭಿವೃದ್ಧಿ. ೭ ಅದೃಷ್ಟ; ಭಾಗ್ಮ: 
ಆದ್ಮರಾದಂ ಎಂ ಶೆರಳ್ಬುಗುದುಪತ್ತಮಿಲ್ಲದ ಕುಲಕ್ಕೆ ಸಂಭತ್ಟಿಯಂ (ಚೂಪು ಒಆ). 
(al 

ಸಂಪತ್ತು (ನಾ). ಜಶೃರ್ಯ; ಸಿರಿ : ಕಡಲು ಶತಿಯುದಯಕ್ಕೆ ಹಬ್ಬಿತ್ತಲಿಕುಭದದಲಿ 
ಕಡೆಗೆ ಸಂಪತ್ತೆಂಬುದಸ್ಮಿರ ಬಡತವಂಗಳು ಸಹಜವಂಬುದು ಕೆಡಲೊಳಾಳ್ವುದು 
(Ma. ೧೫-೩೬), fC ಸಂ. ಸಂಪದ್‌1 

ಸಂಪದ (ನಾ). ೧. ಐಶ್ವರ್ಯ; ಸಂಪತ್ತು : ಎನ್ನ ದುತಿಯೆನ್ನ ಸುಖ! ದನ್ನ ಎಧಿ 


ಕಂದದಂ ಬರುತ್ಯೆದನಿದಿರ್ಗೊಳ್ಳಿಲೇ ಎನ್ನ ಕಂದನು (ಐಂ. ೪ ೬೦): ತೊಲಗದ | 10 


ಆ 


1 


ವಿಷದರೇಶದ ಸಸ್ಮುತಸಜ್ಬ ನರಳು (ರಾಜೂ ೧೪) ಮುದದೊಳಾ ಬಸದದಂದೇಶ್ವರಂ | | 


ತದ್ಯಾಆಸದವಕ್ಕೆ ಧನರಾಷ್ನ ದೂದಲಾದ ಸಂಖದದನಿಂಬಬ್ಟಗಾಶ್ಸಣದೊಳು (ಜು: ಖು 
ಕಹಾ? ೨. ಮೇಲ್ಮೆ: ಹೆಚ್ಚುಗಾರಿಕೆ : ಶಾಮ . . . ಅವಳ ಗುಣಸಂಚತ್ರಿಗೆ | 
ಮುರುಹೋದೆ. ಅರಮನೆಯ ಆರುಬಿಳುದುರಿದುರಲ್ಲಿಯೂಂ ಆ ಸಂಪದ ತೋರದು 


(ಮೂ ೫೬) ಹಿ ಏಳಿಗೆ; ಉತ್ಕರ್ಷ : ಸದ್ದರ್ದಚಕ್ರಕೆ ಸಂಪದಮಂ ಲೋಕದ | 
ದೃಟ್ಟಗಸ್ತವದಮಂ . . . ಪಡೆಯುತ್ತಿಳ್ಹ್ಯಾಕುವಂತಂದ್ರ ಕೈಲದಿನತ್ಕೂರ್ಜಿತತೇಜನು | 
ದೃವಿಸಿದಂ ತ್ರೈಲೋಕ್ಕಣಾಧಂ ಜಿಪಂ (ಕ ೧-೨). ೪. ಆದೃಷ್ಟ; ಭಾಗ್ಮ. [dl 
'ಬಯಹಿದ ವಸ್ತುಗಳನ್ನು ಪಡೆಯುವಿಕೆ. ೬. ಅಧಿಕ್ಕ:ಹೆಚ್ಚಳ. ೬. ಪ್ರಯೋಜನ: | 


ಎಲ್ಲಯುಂ ಗುಣಾಯುತರ್ಕರಿವರೆಸಿಸರ್ಮಸುಡರೆಲ್ಲರುಂ ಉಂತಾರಮಿತರ್ಧೋಗಸಂಪ 
ದರ್ಜುಸರೆನಸರದ ವಿಳೆಯೊಳು (ಜ್ಯಟರಾ ೨೧). ಸಂ. ಸಂಪದ್‌1 

ಸಂಪದವರು (ಕ್ರಿ). ಬಶ್ವರ್ಯವು ಉಂಟಾಗು; ಶ್ರೀಮಂತಿಕೆ ಬರು 
ತುಟ್ಟುದುಿದ್ರಗೆ ಬಹಳ ಸಂಪದವರೆ ನೆಟ್ಟನೆ ಕೊರ್ವದಂದದಲ್ಲಿ (ಯೋಜ. ೧೬-೬). 

(ಐದ 4 ಒಡು, (ಆ ವರ್‌)1 

ಸಂಪದದ (ನಾ). ಶ್ರೇಷ್ಠವಾದ ಸ್ಥಾನ: ಪರಮಪದವಿ; ಮೋಕ್ಷ :ಉಲಕಾಲ 
ನಿನ್ನ ಧಜವೆ ಗುಂಪಿಸೊಳಗೆ ಇದ್ದು ಗುಪ್ರದಲ್ಲಿ ಸಂಪದೂಗೆ ಮುರ್ಗಮುಡಿಕೊಂಡು ಜ್ಞಾನ 
ಸೂಖಾದಿಸಿಕೊಳ್ಳುತ ಇದ್ದೆನು (ಬಣ. ೪-೧). [ನಂ.1 

ಸಂಪದವೇಣು (ಕ್ರಿ). ಅತಿಶಯತೆಯನ್ನು ಹೊಂದು : ರಣಂ ಕಳೆಯೇ 
ಮೊಗು ಸಂವದನೇಷ್‌ ದಂಡಿಗೆಯಿಂ ಘಳಿಲಎಳಿದು (ಒರ. ೧೭-೧೪), 

ಹಂದರ 4 ಬಿಜು, (ಆ ವೀಬ್‌,)] 

ಸಂಪದೆ (ನಾ). ಹಿರಿತನವುಳ್ಳವಳು; ಐಶ್ವರ್ಯವಂತೆ : ಉದಯಾಸ್ಟ್ರೋನ್ನತ 
ಶೈಲಸೇತುಹಿದುದತ್ಕುಸ್ಕೀಳಿವರ್ಯಂತ ಸಂಪದಯಂ . . . ಸಾಧಿಸಿ ಕೆಬ್ಬುಗಂಗೆ ವೆಲನಂ 
ನರ್ಲಾಜದಿಂದಂ ನಿಮಿರ್ಚಿದ ಗೆಲ್ಲಂ ಛುವಸೈಕರಾಮದುಹಿವಂಗಷ್ಕುಂ (ಉದ್ಕಾದ ೧೬೩). 

ತ (ತಂ. ಸಂಪದಾ) 

ಸಂಪದ್ಯುಕ್ತ (ಗು). ೧ ಶ್ರೀಮಂತವಾದ; ಸಂಪತ್ತಿನಿಂದ ಕೂಡಿದ. (ನಾ). 
೨. ಅತಿಶಯವಾದ ಸಂತ್ತುಳ್ಳವನು : ಸಂಪರ್ಮುಕ್ತದಾದ ಬಾನು ಬರರಿಗ್ಲ 
ಶ್ರಿರೂವದಾಗಿದ್ದೀಯೆ (ಇಂ. ಇ). (ಸಂ) 

ಸಂಪನ್ನ (ಗು). ೧. ಸರಿದೂತಿಕೆಯ; ಐಶ್ವರ್ಯದಿಂದ ಕೂಡಿದ. ೨. ಸಮೃದ್ಧ 
ವಾದ: ತಮಿಳು ಹಳೆಯ ದಾಹೆಯಾಗಿದುವುದರ ಜೊತೆಗೆ ಸಂಪನ್ನ ಭಾಷೆಯೂ ಹೌದು 
(ಗ್ರಾಂ ೧೬೬). ೩, ಪ್ರೇವ್ಠವಾದ : ಸಂದಪ್ಮಸಾತನ ಪುಲಂದರು ಹೋದಿಯಿಂ ಕಂದು 
ಹೊಳ್ಳು ಹಂದಿಯ ತಿವಿದರು (ಲಗ. ೬-೯), ವೃಹಧನ ರವಾಗಿ ಯ!ಜದುನಮಂ 
ಆಬಾರ್ಯ್ಯನುಂ ತಾವೆಯಾಗಿ ಯೋಗಾದಿ ಸಂಪಂದ1ಬ)ಳೆಯಂಗಳೆಲ್ಲದಂ ಸಂಖಾವಿಸೀ(೩) 
(ಆ ಸುಟಜ, ೧೯೪-೬೩೫೫). ೪. ಅದೃವೃಶಾಲಿಯಾದ; ಸುದೈವದಿಂದ ಕೂಡಿದ. 


೫ ಮುಗಿಸಿದೆ; ಕೊನೆಗಾಣದ. ೩ ಸಮಗ್ರವಾದ; ಪರಿಪೂರ್ಣವಾದ :| ಆ. 


ನಂಡನ್ನಭಕ್ತಿಯುಳ್ತವಿಳಿಂವದಧೂವಿತತಿ ಎಿಮುಳಗಂಧೋದಕದಿಂ ಹಿಂಹಿಣೆಯವೆಸಗಿ | 


| 
| 
i 
| 
I 
| 
ಫಲ. ಆ. ಸಿದ್ಧಿ; ಸಾಧನೆ. ೯. ಸಂಪತ್ತಿನಿಂದ ಕೂಡಿದವನು; ಐಶ್ವರ್ಯವಂತ: 


ಸೂಜನ್ನೆ 


ಮಿಜತನುದಂ ಪುಳಕಕುಳಕ್ಕೆ ಮುಡಿದತ್ತಾಶ್ರಯದುಂ (೧ಇ ೧೪-೪). ೭. ಮಾಗಿದ; 
ಪಕ್ಕವಾದ. ೮. ಪಡೆದ; ಗಳಿಸಿದ : ಸದ್ಮುತತುಲಾಚಾರಗುಣದೇದಶಾಸ್ತ್ರಸಂದನ್ನ 
ಭೂಸುರರಿಎಿಬರೀ ತೆರದ ಸೌಖ್ಯತರಮನ್ನಣೆಗಳಂ ಪಡೆದು (ಕೃಜರಾ ೫-೫). 
೯. ತಕ್ಕ; ಅರ್ಹವಾದ; ಯುಕ್ತವಾದ. (ನಾ). ೧೦. ಸಿರಿ; ಐಶ್ವರ್ಯ. 
೧ಗ. ಸುಕುಮೂರತೆ; ಲಾವಣ್ಮ. ೧೨. ಶ್ರೀಮಂತ; ಧನಿಕ : ದಾಖೋಜದೆಂ 
ಸೋಷೆಲಂಡು ಹೋಗಿ ಗುರುವ ಕಂಡೆ ಲಿಂಗದ ಕೂಡೆ ಜಂಗಮದ ಕುಡ ಪ್ರಣಾದರ 
ಕುಡೆ ಇಂತೀ ಚಿತುರ್ದಿಧನಂದನ್ನವಾದೆ (ಟಂ. ೬೩೪. ೧೩. ಸಜ್ಜನ; ಉತ್ತಮ : 
ಅತಿಗಂಧಛೀರವುದಾರಧೀರವು ದುಪಾಸಂಐನ್ನ ಸತ್ಕಾತ್ಮಂ. .. ಪತಿಕಾರ್ಯಂ ದರಮಂತ್ರಿಯ್ಯ 
(ದಾತ ಆಗ) ನಾಲ್ಕ ಮಂದಿ ಸಂದಸ್ಮರಿಗೆ ತಿಳಿಸಿ ಅದರು ಹೇಳಿದಂತೆ ತಂಚಿಕೊಳ್ಳೋಗ 
(ಕಾರು ೧, ೩೧. ೧೪. ಹೊಂದಿದವನು; ಕೂಡಿದವನು : ಒಂದು ದೆದಸಂ., 
ನತ್ಯರ್ಜಮಸಂಪನ್ನವಾಗಿ ಬಜ್ಜಳವರಮನೆಗೆ ದೊಣದುಬ್ಬು ನಡೆತಿದ್ಟಾಗಳಿ: (ಎಂ ೩-೬); 
ಎನ್ನ ಬಹುದೂಖಾವಮಾಗವು ಎನ್ನದೈೆಸಲೆ ಮಾದ ನೀ ಸಂದನ್ನ ಕೃತ್ರಿದುದಿದ್ದವಾರ್‌ 
ತೊಡು ನಾಕದನು (ಎಲಾ ೧.೨೦). al 


[ಶಂಹಸ್ಥತೆ (ನಾ). ೧. ಶ್ರೀಮಂತಿಕೆ; ಸಿರಿತನ. ೨. ಸಮೃದ್ಧಿ; ಬಾಹು, 


ಅಂಬುಜಾಳರದ ಸೀಕರನುಂ ನಡೆಗೊಂಡು ಮೂಳೆಸಂದನ್ನತೆದೊಳ್‌ ಬೇಟ್ಲು 
ಪೊಯಪೂವಿದ ಕಂಪಿಬೊಳಬ್ಬು . , , ಸಮಿಲಸನ್ನಗಿವಿರಲಂತಿ (ಶಾಂತಿವು ೧ ೧23); 
ಮುನ್ನಿಷಿದವದರುಗಳದತಿನಂದನ್ನಶೆಯ ಧನಧಾನ್ಮದಲಿ (ಕೊಳು. ೫ ೬). 
೩. ಒಳ್ಳೆಯತನ; ಸೌಜನ್ಮ : ಎನ್ನೊಡಸಗಣೆ ಏನ್ನ ದುತಿ.. .ಬಿದ್ದಬೇ ಕೃತ ವಿದ್ಠ 
ಮಂತ್ರಿ (6೭೩ ೬-೩); ತ್ನುನಿಯನಿಗೂಳಿಇದದಳಿಷ್ಟುದು ಸಂಪನ್ಮತೆಯೆ' . ಬಗೆದು 
«ಯು. ೬೬. ೪. ಶ್ರೇಷ್ಠತೆ: ಮೇಲ್ಮೆ : ಇದ್ದ ಬುಡು ಸುಡು ಧನ ಸುದ್ರತಿಮ್ಮಾ 
ಗುಣದಾಲಾರಗಳ ಸಂನವ್ಧತೆಯನೆಂದೆಂಣಲಿ ಮಜಗಿತು ಬಲಿಸವುವಿಲ (ಇಬ್ಮಾಂ. 
ಆಂ; ಸಂ್ಯೃತಿಯ ಸೌಜಸ್ಮಭತ್ತಿಯಲಿ ಸಂಲಗಿನಲಿ ಸರ್ದಸಂದ ನ್ನ ತೆಯೊಳಾತಂಗ 
ಸಮವಿಲ್ಲ ತ್ರೈಜಗದೊಳುಂ (ಪ್ರಾ. ೬೨-೧೪೫), ೫ ಸೂಬಗು; ಅಂದ : ಆದರ 
ಮನುಜತೆಯ ತದು ನೋಬ್ರದಟೆಂಳ್‌ ಮಾಣಿಸಿದುದಾದಮೆು ಖಳ್ಕುದದಂ ಮಸ 
ಖಕಲಸೌಂದರ್ಯಸಾರಸಂದಪ್ನತೆಯಿನವ್ತುತೆಯ್ದು ( ಜಂಗ್ರಪು ೪-೪ :). 0. ಸಂಪನ್ಮತಾಃ 

ಸಂಪನ್ಮತೆದಿಡಿ (ಕ್ರಿ). ಅಂದವಾಗು; ಸೊಗನಾಗು : ಪ್ನೇರ ಚಳೆಯ ಕತ್ತುಂಯ 
ಸಾರಣೆ ಮುತ್ತಿಮುನ್ನತರಂಗದಲ್ಲಿಗಳ ಚೆನ್ನಾದ ಕುಂಠುಮಗಾರಣೆಯಿಂದ ಸಂಪನ್ನತೆ 
ವಿಡಿದುದಾಸ್ನಾನ (ಕಾಲು ೪-೧). (ಸಂವನ್ನತೆ 4 ಎಡಿ! 

ಸಂಖ್ನಾಕೆ (ನಾ). ೧ ಐಶ್ವರ್ಯ: ಸಂಪತ್ತು : ದುನುಧಿಯಾಚ್ಕೆಯಲಿ ನಡೆಸನೂಲ 
ಸೆಂವನ್ನಿಳೆ [ಆಇ ನ್ನತೆ ರು ವಿಜಖುಖದಾವಿ ಮ್ಥಾತುದುನ ಬೆಬಿದುತ ಸಲಹಿದನು. 
ಧರೆಯ (೭ರ ೪-೪). ಪಿ. ಒಳ್ಳೆಯತನ ; ಸಜ್ಜನಿಕೆ : ಮುನ್ನ ಮೂಡಿದ 
ಕ್ರೋಧವನ್ನು ದುರೆವಿಹುದಿಲ್ಲ ಚಿನ್ನೇಯನು ಕೊಡುವ ಸಂವನ್ನಿ4ೆ ಕಾಣ (ಅಂ 
೪). ೩. (ಫಲಖಪುದ್ಛಗಳಿಂದ ತುಂಬ) ಸಮೃದ್ಧವಾಗಿದುವಿಕೆ : ದೇಣಿಗೆ 
ನೀಳನಿಲಿದಲ್ಲಿ ಆ ಗಿಡುವಿಗೆ ಕಡೆ ನಡು ದೊದಲೆನ್ನಲ ಸರ್ದಾಂಗದ ವೇಧಿಸಿ 
ಸಂಪನ್ನಿಕೆಯ ದೃಕ್ಕಿಂಗೆ ಶೋಜುಬಿಂಕೆ (ಅಲದ. 9. ೧೦೪.೧೬); ಆ 
ತೋಂಬದತಿಸಂಖ್ನಾಕೆಯವನ್ನುಗೆಯ್ದಾ ರಂಜಸದಿರ್ದೊಡೆ ಮುರ್ದವಿಯದಣ ಮೊದಲ್‌ 
ಕೆಳೆಗೆ ಕುಲ್‌ತರ್ಥದಮಿಲ್ಲಿರ್ದ ಕೆಲಸಕೆ ಬೆತೆದುದೇಯೆಂದು (ಇದ್ಮಉು. ೬-೪೨). 

ಜಂದನ್ನ 4 - ಇಳೆ! ಸಂ ನಂಪನ್ನಳ) 

ಸಂಪನ್ನೆ (ನಾ). ೧ ಸಂಪತ್ತನ್ನು ಹೊಂದಿರುವವಳು; ಬಶೃರ್ಯವಂತ; 
ಲಲರೂಪಯಾದನ ಸೌಭಾಗ್ಮದಿ ಸಂಪನ್ಮೆಯರಪ್ಪ ದನಿತೆಯರ್ಗ ಸುಧಗಡುದುನುಳೂಳಿನು 
ದುಷ್ಟ ಪುಡುಷರೊಡನಿರ್ವದಣ್‌ಂದದ:ಗಳಂ ಆರ್ಮಛಲಮುಳ್ಳೂಡ ಫೇಲ್‌ 
(ವಾ ೩೦೨); ದರರಾಜೀದರೋಚೆದೆ ರಚಿತರಂಜನೆ ಪಕಲಸಂದನ್ನಿ . , , 
ಮಾಯುದೇವಿ ಪುಟ್ಟದಳಬಿಳವಿಭದದಲಿ (ತ್ರಮುಲಿ ೬-೧೦); ಚಿಕ್ಕದೇದರಾಬುಖದ್ರದುನ 
ಐಬ್ಬದ ರಾಣ ನತಲಸಯ್ಗುಣಸಂಪನ್ನೆ (ಪಂ ೧೧). ೩. ಶ್ರೇಷ್ಠಳಾರದಳು; 
ಉತ್ತಮ ಸ್ತ್ರೀ : ಇಂಥ ತಂದೆಯ ಧರ್ಮಬುದ್ಧಿಯ ದಾತಾದರಣದಲ್ಲಿ ದೆಳೆದ 
ರೋಹಿಣಿ ಸಂಪಸ್ಥೆಯುಗಿದ್ದಳು (ಊರೂ. ೩೧). 180. ಸಂದನ್ನಾ। 


ಸಂಪನ್ಮೂಲ 

ನಂಪನ್ಮೂಲ (ನಾ). ಸಂಪತ್ತಿನ ಆಕರ, - ನೆಲೆ: ಅಮದಿಎಂದ ದೇಶದ | 
ಸಂಪನ್ಮೂಲಗಳ ಬೆಳೆದಣೆಗೆಯುಗುತ್ತದೆ . . . ಸಂದಮ್ಮೂಲಗಳಿನ್ನು ಶಚ್ಛಿಸಲು 
ಹೊರದೇಶಗಳಿಂದ ಆದುದುಮುಂಕೊಳ್ಳುವ ಯಂತ್ರ್ರೋದಳರಣಾದಿಗಳು ಅಗತ್ಯ 
66:44 1, awh bo) 

ಸಂಪಯ್ಯ (ನಾ). ಒಬ್ಬಾತನ ಹೆಸರು : ಕಾಮಯ್ಯಮು ಸಷ್ಟುಯ್ಮದು ೫೬% | $ 
ಮೂದದಿದ್ದುರು ಈ ಧರ್ಮ್ಮಮು 3೦೦ (೩. 0ಬ ಕಳ್ಳಿ. ೬೪-9: ಸು. ಕರೆಯು ಹತ). 

ಹಂದ, 4 ಅಯ್ಯ) 

ಶಂಪರಾಯ (ನಾ). ೧. ಕಾಳಗ; ಯುದ್ಧ. ೨. ಕೇಡು; ವಿಪತ್ತು. 
ಒ ಭವಿಷ್ಯತ್ಕಾಲ. ಇ. ಮಗ. ೫ ಸಾವು; ಮರಣ. (ಸಂ) 

ನಂಬರ (ನಾ). ೧. ಒಂದರೊಡನೊಂದನ್ನು ಬೆರೆಸುವಿಕೆ; ಮಿಶ್ರಮಾದುವಕೆ. | 
೩. ಸೇರಿಕೆ; ಸಂಯೋಗ. ೩. ಸಂಬಂಧ: ಸಹವಾಸ : ದ್ರತ್ಯಹಿಯ ಸಂದರ್ಕದನ್ನು | 

ಮುತ್ರದಲ್ಲದೆ ಸೃಷ್ಟಿಮೂಲವಾದ ಒಂದು ಬರ್ತನವನ್ನೂ ಹತ್‌ 
ಕಾಣಬಹುದು (ಭಿ ೧.೪). ಗ) 

ಸಂಪರ್ಕಧಾನೆ (ನಾ). ಪರಸ್ಪರ ದೃದಹಾರದಲ್ಲಿ ಬಳಸುವ ಭಾಷೆ :ಯುದ್ಯದೇ 
ಚಂದಂಸಲಾಹ ತನ್ನ ಸಂವರ್ಕಭಾಹೆಗಳ ಪ್ರಭಾವದಿಂದ ಹೇಗೆ ತಾನೆ ದೂರವಿರಲು 
ಪಥ? (ಗ್ರಾವಿರಿ ೧೧). |ಓಂ. ಸಂವರ್ಕಭಾಷಾ। 

ಸಂಪರ್ಕಸಾಧನ (ನಾ). ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತಂತಿ, ರೈಲು 
ಮುಂತಾದುವುಗಳ ಮೂಲಕ ಸಂಬಂಧವನ್ನು ಉಂಟುಮಾಡುವ ಸಾಧನ : 
ಸಂಪರ್ಶಿಸಾರನಗಳು ಹಬ್ಬದಂತಲ್ಲಾ ದೇಶದ ಪ್ರಗತಿ ತ್ವರಿತವಾಗಿ ಸಾಗುತ್ತದೆ. (ರಿ). 

ಓಂ.) 

ಸಂಪರ್ಷಸು (ಕ್ರಿ). ೧. ಸಂಬಂಧವನ್ನು ಹೊಂದು; ಕೊಡು : 6%ಗನಲ್ಲಿ ... 
ಉಭಯಲಿಂಗಿ ಹೆಣ್ಣೆರ ಆಕಾರ ಮತ್ತು ನಡತ ಅಪುರ್ವ, ಗಂಡಿಸೊಡರೆ 
ಸಂರ್ಚಸಬಹುದು (4ರ). ೨. ಧೇಟಿಯಬಗು; ಸಂಧಿಸು : ಹೆಚ್ಚಿನ ಮತಿಗೆ 
ಬದ್ದು ಕ್ನೀತ್ರದ ಅಧಿಕಾರಿಯನ್ನು ಸಂಸಿ (9). (ಪರ್ಕ 4. - ಇದು) 

ಹಂಸಲ್‌ (ನಾ). ಒಂದು ಊದಿನ ಹಸದು : ಐಬ್ಬುಸೆಯ ಮನೆ ಮನೆಯರ | ಇ. 
ಡೋರರುಯ್ಕ ನದ್ಗಾಲೊಳಿರ್ದ್ದಾತ್ತಲ್‌ ಸಾಲೆಯ ಬಿಟ್ಟಂ (ಎ6 ೫೩ | 
ಸೂ ne). (7 

ಸಂಪಲಿ 'ಸಂಬಲಿ' ನೋ. 

ಸಂಪಳ "ಸಂಪಳೆ' ನೋ. 

ಸೆಂಪಸಗ (ನಾ), ಹಳದಿವರ್ಣ ಮಿಶ್ರವಾದ ಬಿಳಿದು ಬಣ್ಣದ ಒಂದು ಜಾತಿಯ |», 
ಕುದುರೆ : ಶ್ವೇಡಾಂಗದೊಳ್‌ ಎರಾಜಿಸೆ ಪಿಡಚ್ಛವ ಬಬಿಡಮುಗೆ ಹರಿ ಸಂಪಳಗಂ 
ಲ ೨-೩). "ಕಾರಳಗ', “ದೋರಳಗ', "ಸಂಪ,' ವರಾ. 0? * ಉಗ! 

ನೆಂಫಳಿ "ಸಂಪಳೆ' ನೋ. 

ಹಂಪಳಿತು 'ಸಂಬಳಿಸ್ಕು' ನೋ. 

ಸ೦ಪಳೆ, ಸಂಪಣ, ಸಂಪಳ, ಸಂಪಳಿ (ನಾ). (ದೋಹೆ ಹಿಟ್ಟಿನ ಹದಕ್ಕೆ) 
ಕಲಸಿದ ಹಿಟ್ಟು : ಕಾಯ್ದ ಕರ್ದೊನ್ನ ವೆರ್ಗುವಲಿದೋರಾಯು ಬೆಲಂ ನಂತಾ. 
ಸಂಖೆ, ಸಿಂದಣೆ, ಸಿ೦ಐಳಿ, ಒಂದಗ ಯನೋ'ದವೊಲ್ಕಾಯ್ಡು ಟುಯ್ಕೆಂದುದೇಲುಂ ಕುಲ 
ಪಾಲಾವಾಧಂ (ಆಗದ ೧೩-೬೩); (ಹೂಳ್ಳಿಸು. ೧೦-೧೦ ನೋ); ಸ೦ಪಳೆಯೊಳುಲ್ಳಿ ಹುಂದಿಯಿತ್ಳಿ 
೬ ೬೬ ದಿಸುವ ಚೊಟ್ಟೆಯೊಳು ಬಿಡೆ ಬುಜುಬುಜದೆಯುಬ್ಬುವುದು (ಜೂರಾ ೧-೬೦); 
ಮೇಲೆ ದೊಯೆಯಾಗಿ ಆಡುವುದು (ಅನೂ, ೨೦). ಸ೦ನಣ : ದೆಲುಗಗಾಲಯೆಂಬಳೆ 
ಮಟ್ಬುಗಳಿಯಯೊರಗಲ್ಲಳಲ್ಲಿ ದೈತೀ ಸಕಳೊರ್ಮುಯಂಬ ಪೊಸಗಾವಲಿಯುಂ ರಎದ್ಮಯುದೆ 
ತೋಯಾತಯಮಂಬ ನಸಂಪಣದನರ್ಪಿಸಿ ತಳ್ದುರಿಯಲೈ ಕಾಷ್ಮೆಗಳ್‌ 
ದೊಯೆಯನ್ನುಟ್ಟದೋರ್‌ ದುಳಲರಾತಿಗಳೂಪುದುಾಳ್ಳುಬಾತ೯ಣಲ (ದಾರ. ೪-೭೪), 
ಪಂಸಳ : ಅಳಿಯ ಕಡಲೆಯ ಸಣ್ಣ ಹಟ್ಟ ಸೋಲಿಸಿ ಹಾಲಿನೊಳಗಿತ್ತಿ ಸಂಬಂದ ಮುಡಿ 
ತೆಂಗಿದ ಕರಟದೊಳಗೆ ಕಿುಬೆರಲ ತ್ರದ ದೆಜ್ಜದಂ ಮಾಡಿ ತುಂಬ ತುಪ್ಪದನು ಕಾಹ 


Osu 


ನಂಪಾದನಂಗೆಯ್‌ 


| ಇಳಿದು ಬಡೆ (ಊಟಾ ೧-೫೬). ಸಂಹಳಿ : ಆ ಕುದುಪಲಕ್ಕಿಬಿಟ್ಟಿನೊಳುಳಿದ ತರಯ 


ನುಚ್ಚೊಂದದ ತೆಐದಿಮ್ಟುಉ್‌ದು ಕತ್ತರಿಸಿದೆಳೆಯಲ್ಲ ನೀರುಳ್ಳಿ ಜೀರಿಗೆಯಕ್ಕಿಯಿರುಳು 
ಖ೦ದಳಿಕ ಕಾಳ ಳೆ] ಮುಳ್ಳುವು (ರೂಕಾ ೧-೬೧). (ಗ 

ಸಂಪಾಕ (ವಾ). ೧. ಹದವಾಗಿ ಬೇಯಿಸುವುದು. - ಪಕ್ತಗೊಳಸುವುದು. 
ಪ. ಹದವಾಗಿ ಮಾಗುವುದು. ಒ ಒಂದು ಬಗೆಯ ಮರ; ಕಕ್ಕೆ. (ಊಂ) 

ಸಂಪಾತ (ನಾ). ೧. ಡಿಕ್ಕಿ: ತಾಕಲಾಟ : ಇಂತಹ ಸ್ಥಾಯಿ ತರಂಗವೇರ್ಪಡಬೇಳಾದರೆ 
ಏದುದ್ಧಿಕ್ಕುಗಿಳಲ್ಲಿ ಬ್ರಸಂಸುತ್ತಿರುವ ಎರಡು ಅಲೆಗಳು ಒಟ್ಟುಗೂಡಿ ಸಂಖಾತವಾಗದೇಕು 
(ರಾ ೧೬೬. ೨. ಪರಸ್ಪರ ಎರಡು ವಸ್ತುಗಳು ಸಂಧಿಸುವ ಸ್ಥಳ; ಸಂಗಮ. 
೬ ಗುಂಪು; ದಟ್ಟಣೆ : ದಾಪನಗಳ ಸಂದಾತದಲ್ಲಿ ಉರು ಸಿಕ್ಕಿದ್ರು (ಊಂ). 
೪. ನಡೆಯುವುದು; ಚಲಿಸುವುದು. ೫ ಕೆಳಗಿಳಿಯುವಿಕೆ; ಅವರೋಹಣ. 
ಓ. ಕೆಳಗೆ ಬೀಳುವಿಕೆ; ಪತನ. ೭. ಪಕ್ಷಿಗಳ ಹಾರಾಟದಲ್ಲಿ ಒಂದು ಬಗೆ. 
€. ಎಡೆಬಿಡದೆ ಸುರಿಯುವಿಕೆ : ಯಂವಾಲುಕವೆತ್ತಿ ದಿದ್ಮಾದೋದದ ಖರ 
ಖಯಾತವದು (ಬಣ ೬ ಇ). ಸಂ) 


।ಸಂಖಾತನ (ನಾ). ಬೀಳುವಿಕೆ; ಪತನ : ಶತ್ರುತಲಧಸಂವಾತಪವಿಸ್ಳುಂತಪ್ರದೀವಜಾ 


ಕುಡುರರೆಯೊಳ್‌ ರಪತಿಯವಣಸಿದೂ ಐದುರುಬಿತಂ (ಊಂ. ೬-34), (ತಂ 

ಪಂಪಾದ (ಗು). ೧ ಗಳಿಸಿದ; ವಡೆದ : ಉದುಧಟಮೆವ್ಪ ಮಹಂತಾಪ್ಪದು.. , 
ಶ್ರುತಿದೇದಾಂತಕಾಸ್ತ್ಯ,ಪುಳಣಸಂಪಾದ್ಕೆಳೆಧಕ್ತಿಯಲ್ಲಿ (ಟೂ ೫-೬). (ನಾ). 
ಪಿ. ಪೂರೈಕೆ; ನೆರವೇರಿಕೆ. ೩. ಗಳಿಕೆ; ಸಂಪಾದನೆ. ಸಂ] 

ಸಂಪಾದಕ (ಗು). ೧. ಗಳಿಸುವ;ಸಂವಾದಿಸುವ. (ನಾ). ೩ ನೆರವೇರಿಸುವವನು; 
ಪೂರೈಸುವವನು. ೩. ( ಪ್ರಶಟಿಸತಕ್ಕ) ಗ್ರಂಥವನ್ನು ಪರಿಷ್ಕಾರ ಮಾಡುವವನು: 
ಗ್ರಂಡಕರ್ತನ ಒಂದು ಕೃತಿಯ ಸ್ರಜಸ್ತಾಕ್ತರಪ್ರಶಿ ದೊರಕಿದರೆ ಅಲನ್ನು 
ವರಿದ್ಠಾರಗೊಳಿಸುವ ಅಜತ್ಮಳತೆಯೇನೂ ಇರುವುದಿಲ್ಲ. ಸಂಪಾದಕರ ಇದಕ್ಕಾಗಿ 
ಕಪ್ಪಪಡಬೇಕಾದುದಿದ್ದ (ಇಟ. ೧೬). ೪. (ಪ್ರಕಟವಾಗುವ) ಪತ್ರಿಕೆ 
ಮೂದಲಾದುವನ್ನು ವರಿಷ್ಕರಿಸುವವನು:6ಲಬೇ ತಿಂಗಳುಗಳಲ್ಲಿ ಅದಯ ಗೆದುಟದ 
ಸಂವಾದ ಕರಾದದು (ಲಾಲ. ೧೩). [ನಂ.1 

ಸಂಪಾದಕತ್ವ (ನಾ). ೧ (ವ್ರಕಟಿಸತಕ್ಕ) ಗ್ರಂಥವನ್ನು ಖಂಷ್ಕರಿಸುವಿಕೆ: 
ಸೂದಾದಕತ್ವದ ಗುಂಗು ಮಗೆ ದಿಮ ದುಡಿದರೂ ಕಡಿದೆ ಆಗಲಿಲ್ಲ (ಇಷ್ಟರ. ೨೪), 
೨. (ಪ್ರಶಟವಾಗುವ) ಪತ್ರಿಕೆಯನ್ನು ಪರಿಷ್ಕರಿಸುವಿಕೆ : ಐಂಮೇಶ್ವರ ಬಳ್ಳಿ. 
6ರುಣುಳಿರ ಮದರ್‌ ಮೊದಲಾದವರು ಓಂದು ಪತ್ರಿಕೆಯ ಸಂಪಾದಕತ್ವವನ್ನು ದಹಿಟದೆರು 
‘ayn ೫), Wo) 

ಸಂಪಾದಕಿ (ನಾ). ೧. (ಪ್ರಕಟಸತಕ್ಕ) ಗ್ರಂಥವನ್ನು ವರಿಷ್ಕರಿಸುವವಳು : ಆಕ 
ಸಂಶೋಧನ ಸಂಯ್ಮೆಯಿಂದ ವ್ರಶಟಬಾಗುವ ಗ್ರಂಧಗಳ ವಿಧಾಗದ ಸಂಪಾದತಿಯುಗಿದ್ದಾಳೆ 
(ಊಂ). ೨. (ದ್ರರಟವಾಗುವ) ಬತ್ರಿಕೆಯನ್ನು ಪರಿಷ್ಕರಿಸುವವಳು : ಆ 
ದಿನಪ್ರಿತೆಯೊಂದರ 4ಛೇರಿಯಲ್ಲಿ ಸಂಪಾದಹಿಯುಗಿದ್ದಾಳೆ (ರು). 

(ಉೂದಾದಳ + - ಇ) 

ಶೂಪಾದಹೀಯ (ನಾ). ಸಂಪಾದಕರು ಅಥವಾ ಸಂಪಾದಕನ ಜವಾಬ್ದಾರಿಯ 
ಮೇಲೆ ಬರೆದು ಪ್ರಕಟವಾದ ವೃತ್ತಪತ್ರಿಕೆಯ ಲೇಖನ : ಆ ಕಾಲದಲ್ಲಿ 
ರಾಲಶಾರಣಿಗಳು ವೃತ್ತಪತ್ರಿಕೆಗಳ ಸುವಾದಕೀಯಗಳಿದ್ದು ಓದಿ ತಮ್ಮ ಅಭಿಪ್ರಾಯ 
ಗಳಿದ್ದು ಸರಿಯಾಗಿ ಅಣೆಗೊಳಿಸುತ್ತಿದ್ದರು (ಅಗ. ೨). (ಸಂ) 


ಅ ಸಂಪಾದನ (ನಾ). ೧. ಗಳಿಕೆ; ಆರ್ಜನೆ : ಬನ್ನ ಸಂಬಾದವಂ ದೆಯ್ಕ ಸಾಕು 


ಭಾಗೃದಲ್ವೆ (ಅಂದ ೨೨-೬೦). ೨. ಪೂರೈಸುವಎಕೆ; ನೆರವೇಲಿತೆ. ೩. (ವ್ರಕಟಯತಕ್ಕ ) 
ಗ್ರಂಥದ ಭರಿಷ್ಮಾರ: ಈಸುಬಾದುದಲ್ಲಿ. ಈ ಕಥರಾತಿಯಲ್ಲ. . . 
ವಿದೆಯದಿಂದೊಪ್ಪಿಸಿ ವಿರಮಿಸುತ್ತೇಖೆ (ಅರರ. ೧೧ ಪ್ರಜ್ಟಾವ6). (ಸಂ) 
ಸಂಖಾರನಂಗೆಯ್‌ (ಕ್ರಿ). ಗಳಿಸು; ಸಂಪಾದಿಸು : ದುರಳಿ ಬಂದಾವು ಭನ್ನರಿಣ್ಲದ 


ಇ| ತೆಆದ ನಂದಾದನಂಗೆಯ್ದು ನೋಡಿ ನಿಮ್ಮಗಾಗ ಬಳಿಕೆ ಉನ್ನತ ಖುದುತ್ತಿಯೊಳಳಿಂದಿಟ್ಟು 


ವದನಂ (ಚೂ ೨-೪). [ಸಂಪಾದನ 4 ಕಯ್‌) 


ಸಂಹಾದನವಿಭಾಗ 


೮೨೪೬೮ 


ಸಂಪುಟ 


ಶಂಖಾದನವಭಾಗ (ನಾ). (ಪ್ರಕಟಿಸತಕ್ಕೆ) ಗ್ರಂಥಗಳನ್ನು ಪರಿಷ್ಕರಿಸುವ ಶಾಖೆ: | |ಸಂಬಾಲಿ (ನಾ). ರಚನೆ; ವಿನ್ಮಾಸ : ಮೇಲುಮುತ್ರಿನ ನಂಸಳದೆ ನೇವಾಳಲಮಲಯ 


ಸಂತೋಧವಂಂತ್ಕೆಯ ಸಂವಾದಪವಿಧಾಗದಲ್ಲಿ ಕೆಲಸ ಚೆನ್ನಾಗಿ ನಡೆಯುತ್ತಿದೆ (ಯು). 
Ise.) 

ಸಂಪಾದನೆ (ನಾ). ೧. ಗಳಿಕೆ; ಆದಾಯ :ಕಳ್ಳ ಜಾದರಿಗರ ಸಂಪಾದನೆ ಹೊಳ್ಳ ಕಟ್ಟ 
ಕೈಹೊಟ್ಟಾದಂತೆ ಕಾಣಾ (ಆಖಾಪ ೩೨-೩4): ವಿವಿಧರ್ವದಾಂತಾದಿ ವರಮುರ್ಧವನಲ್‌ಪಿಯ 
ದಂದೊಡಂಬಡದರರಿಂತಂ ದೃಷ್ಟ ಸಂಖಾದನೆಗಳಂ ತೋಪ್‌ (ಒಬಪ್ರು. ೩೭ -ಒಂ); 
ಹರಯರ ಸಂಖಾದನೆ ವಡೇರ ಹೊಲದ ತೆದುನ ಮೇಲೆ ತೆಂಕಮುಖನೆ ೧ (ಎಂ.ಜ. 
ತಿಂದು, «೩ -&60;1349); ರಾಯರಿಗೆ ಐಂಪಾದವಯ ಯೋಚಿಸ ಮುಡದೇಳಾದ ಆದಶರ 
ಯೇಜೂ ಇಲ್ಲ (ರಾಜಸ ೨). ೩. (ಪ್ರಶಟಿಸತಕ್ಕೆ) ಗ್ರಂಥವನ್ನು ಪರಿಷ್ಕರಿಸುವಿಕೆ: 
*ಗ್ರಂಥಸಂಪಾದನೆ' ಪರಾ. ೩. (ವೀಶೈ) (ಆಧ್ಯಾತ್ಮಿಕವಾದ) ಸೂಳ್ನುಡಿ; 
ಸಂವಾದ; ಚರ್ಚೆ (7) : ಬ್ರಶರಕ್ನೇತ್ರದಲ್ಲಿ ಬ್ವರಪತಿಯೊಯ್‌ ಸಂದಾದನೆ 
ಮಹಾಜರಕ್ಲೇತ್ರದಲ್ಲಿ ಕ್ಷೇತ್ರಪತಿಹೊಡನೆ ಸಂಪಾದನೆ (೧ರ್ಟರ. ೬೧-೧೬೨); ಎನಯುಣ್ಣಂಗೆ 
ಸಂಬಾದರೊಕುಂಬಸ್ಯತವೆನ್ನ ಟಹ್ಮೆಗೆ ಪೊರ್ದೆ ಭೂರೇವಿಯಂ ಬರ್ಟಗರ್ನಿಯನಾಂ 
ಭೊಲೌಿಯೆಂದು ಫಣೆಪತಿ ಮುಳಿಯನೆ (ಛಾಂ ೯-೬). (ಸಂ. ಸಂಬಾದನ] 

ಸಂಪಾದಿತ (ಗು). ೧. ಗಳಿಸಿದ; ಪಡೆದ : ಸಂದು ಸದ್ಮಾಂತಾಗಮಶ್ರುತಿವ್ಯಂದವೇದಾಂ 
ಪ್ರಯುಕ್ತಿಗಳಿಂದ ಸಂಬಾದಿತದಿದರಣಾಮುಮುತಚಶುಲಶೆಯಿಂ (ಒಳ ೫೬-೬). 
ಪಿ. ಉಂಟಾದ; ಪ್ರಾಪ್ತವಾದ : ಸಂಪಾದಿತ ಶಕ್ರಾಬುಂಪಂಗತೂಗೆ . , , 
ಮಗಂ ಪುಟ್ಟಿದ೦ಿ (೪೩ ೬). ೩. (ಪ್ರಕಟಸತಕ್ಕ) ಗ್ರಂಥವನ್ನು 
ಪರಿಷ್ಕರಿಸಿದ : ಆದೇಕ ಸಂಭಾದಿತ ಕೃಷಿಗಳು ಪ್ರಕಟದಾಗಿದೆ (6). |.) 

ಸಂಪಾದಿಸು (ಕ್ರಿ). ೧. ಪಡೆ; ಹೊಂದು : ಎನ್ನ ಗುಣುವಗುಣದ ನಂಬಾದಿಸುವೆ. 
ಆಯ್ಕ (ಬಂಡ ೨4); ಈ ದುರಂತದ ಸದುರಣಯ ನಿದಾಣದಮೊಳ್ಳಿಸು ತಲ್ಕನಲಿ 
ಸಂಜಾದಿಸಿದರೆ ನೇನಾಧಿಪತ್ಮದ (ಐರ್ಯಾಃ. ೧- ೫೬); ಸಂಬಾದಿಸಿದ ಹಣದ ಮುಖ್ಯ ಅಂಶವು 
ಅಹಾರ ಪಖ್ರುಗಳನ್ನು ಕೊಂಡುಕೊಳ್ಳಲು ಖರ್ಚಾಗುವುದು (02). ಇ). ೨. ಕೂಡಿಸು; 
ಸಂಗ್ರೆಹಮಾಡು : ಎಖಿದುದದ್ತುಂಬೆರಡಣಭಿಯುಖ ದುಡಿಯಭಿದಳಿಯದಲಿ ಸಂಪಾದಿಸಿದ 
ಸಕಲದ್ರವ್ಮಲಾ ಮುನಿದಂನಿಮಚ್ಮೆಯಲಿ (ಕೂಂರಾ ೧-೬-೬೩); ಒತ್ಕೇೊದಿಎಿತೆಲ್ಲದುಂ 
ಸಂಪಾದಿಸದೆ ದಾನಿಯು ತಂದಮಲದನ್ತೈತಾಂಬೂಲದರದಷ್ಟಿಣೊಳಿಂದೆ ನತರ 
ಕಳುಹಿಸದೆ ಬಡೆದು (ಕೃದಿಲಾ ೧೦-೨೩): ಹಿರಿಯನಾದಾದ ವಿಧದಿಂದ ಸಂಪಾದಿಸಿದ 
ದುರುಳ ಉದಣರೆದು ನಾಯಿ (ಲಾ ೫-೩-೬೩), ೩. ಉಂಟಾಗು ; ಸಂಭವಿಸು; 
ಅದಿದೊಮ್ಮಳೆ ದುಗುವುತದ ಸಂಪಾದಿಸಿತುಯಂಬುದು ದ್ಯುಷಾಪರಿದಾರದಿದು 
ಒಲ್ಲದನಿಗ್ಳಾರ ಮುತು (ಕೋಯಾ ೧-6೩9), ೪. ಉಂಟುಮಾಡು : ಪೇದಮದಿಗ 
ನಿತಂ ಸಂವಾದಿಸಿದಾ 4ನ್ನೆಗಳವಿಗಟೆದಬಲಂ ಸಂಖಾದಿಸುವೆಂ (ಹಬಾಮಾ ೪-೪). 
೫. ಕೆಟ್ಟು ; ಜೋಡಿಸು : ಬಳದ ತುಳಸಿಯ ಸಂಟಾದಿಸಿದ ಪಂಪಗಯ . . , 
್ಭರಮಾಲೆಗಳುದುಂ (ಆ ೬-ಇ ಈ). ೬ ಸಮಾಧಾನಪಡಿನು ; ಸಂತ್ಯಸು : 
ಹಾದಿಯ ಮುಚ್‌ ಬಂದವರು ತಾವ ಪಾಣ್ಚಿಹೋದರು ನಿನಗದು ಕೊಅತೆ ಈ 
ರೇಹುದಂದಣೆ ಮುಳ್ತರೆಯೆಲದು ಸಂಬಾದಿಸಿದಳು ತಾಯಿ ಮಗಾ (ಛಂದ ಬಬ). 
ಒ (ಪ್ರಕಟಿಸಬೇಕಾದ) ಗ್ರಂಥವನ್ನು ಪರಿಷ್ಕರಿಸಿ ಮುದ್ರಣಗೊಳಿಸು: ಶಿ, ದಾ. 
೨೭೪ರ ಬುಮಾಂನಲ್ಲಿ ಇಲಿಯಡ್‌ ಮುತ್ತು ಒಡಿ ಕಾನ್ಮಗಳನ್ನು ಪ್ರಾಟೀಬಹಸ್ಪಟ್ರತಿಗಳ 
ಅಧಾರದ ಮೇರ ಐರಿಷ್ಕರಿಸಿ ಸಂಪಾದಿಸಿದಮು (ಉಣ, ೧). ಆ. (7) : ಭೀತಿಯಿಂದ 
ಪ್ರತಿಗಳ (೫. ಪ್ರಕ್ಯತಿಗಳ, ಪ್ರೀತಿಗಳ ಹುವಾದಿಸ ಮುತೆ ಹಿತದ ಕೊಂದು ತನ್ನನೆ 
ಸಿದ ಪೆಬಿಕೆಬುಲ್ಲದವ (ರ್‌ ೧೩-೬೩); "ಹೇಳು, ಪ್ರವಚನ ಮಡು?" 
(ಕರಗ ಕೂಡ) ; ಉಾತ್ತದುಂ ಶಿದಭ್ತಿಪದಮೇ ಚಿತ್ರಚಾರಿಯೆ ಕರ್ತನೋರ್ಟನೆದುತ್ತ 
ಸಂವಾದಿಸಲಖಿಳತದುಯಿಗಳು ಐಡೆಡಂದು (ಬ್ರಾ ೫೬-೨೩). 

(ಹಂವಾದನ 4 - ಇಷ್ಟು) 
ಸಂಖಾಳಿ (ಗು). ಮದಿಸಿದ ; ಸೊಕ್ಕಿದ (7) : ಲಂಚಟಸಾಗಿ ನಾರಿಯರ 


ದಾಳಿಗಳ ಸಂಪಾಳಿಯಲಿ (ಹ ಸಂದೇಳದಲಿಸ ದರಿರವಸಿದರು ದೈದಾಹದುಲುಟವ 
(wwe ೫°. [7 

ಸಂಖಾಳಿಸು (ಕ್ರಿ). ಕಾಪಾಡು; ರಕ್ಷಿಸು : ಸೋಲಿತಲಾ ಬುಣಯಲಿ ಸಂಪಾಳಸಿದ 
ಸೌಗಂದವಿನ್ನು ವಿಶಾಲಭಿದುಮವದೆಯಟಿನುತದೆ ತೂಗಿದಳು ಶಿರದ (ಅಬಾ ಆ ೧೦-೪). 

ಎಟಾಳಿದ + - ಇದ್ದು) 

ಸಂಪಿಗೆ 'ಸಂಪಗೆ' ನೋ. 

ಸಂಪಿಗೆಷೂ "ಸಂಪಗೆವೂ' ನೋ. 

ಸಂಪಿಗೆಹೂಬು 'ಸಂಪಗೆವೂ' ನೋ. 


ಅ| ಸಂಪು 'ಸೊಂಪು' ನೋ. 


ಮುಖಾಬ್ಮದ ಇಂದನು ಕಣ್ಣಿಂದ ನಾ ನೋಡುತ ಸಂಪಿಗೆ ಆರಳಿನ ಮೇಲೆಣಗಿರುವಂಥ | ಇ. 


ಸಂಬಾಳಿ ಉಗಳಂತಾದೆಪಲ್ದೊ ಹೌ (ಇಲದ. ೧-೧೨-೫), (ಗ್ಗ 


ಸಂಖ್ಯ, ಸಂಪ, (ನಾ). ಮುಷ್ಕರ; ಚಳುವಳಿ : ಲಂಡನ್ನಿನಲ್ಲಿಯ ಬುದ್ಧಿಗಳ 
ಬಿ ಛೀಕರಸ್ವರೂವದನ್ನು ತಾಳುತ್ತದೆ (ಇರುವ. ೫ ೬4): ಕೂಲಿಕಾರರ ಸಂರೀಣಗಿ 
ಶಿಗೂಪವ ಕೆಲಸ ಹೋಯುತು (ಮೋರಾ. ಇ): ಇಲಿಯಿಂತಿದ್ದ ಬ್ರಾಧಮಿಕಳಧ್ಮಾವಕರ 
ದರ್ಗ ತಮ್ಮ ಸಂಪದ ಯಶ್ನವದದ ಒಮ್ಮೆ ನಮ್ಮ ಆಡಳಿತಗಾಳರಿಗೆ ಹುಲಿಯಂತೆ 
ತೋಲಿತು (ಹಾಡು ೧೬). ಸ೦ಪ್ಯ : ಪದೂಜದವರು ನಮ್ಮ ಸಂಘದ ಸೂಚರೆಗಳಿಗೆ 
ಒಬೈದ ಬೆಕ್ಷದಲ್ಲಿ ಈ ಸಂಘದವರು ಸಂದದನ್ನು ಮಾಡಬೇಕು (ಉರಖ್ಕ ತಾ). 
I ಮದಾ. ಸಂಪ) 

ಸಂಭ್ಯು (ನಾ). (ನೆಲದ ಕೆಳಮಟ್ಟದಲ್ಲಿ ಕಟ್ಟಿದ) ನೀರಿನ ತೊಟ್ಟಿ : ನಮ್ಮ 
ಕಡೇರಿಯಲ್ಲಿ ಸಂಪು ಇದ್ದರೂ ನೀರಿನ ಕೊಡತೆ ಶಸ್ಟಿದ್ದಲ್ಲ (ಊರಿ). (6 “ಇಇ. ಊನ 


ತು| ಸಂಪುಟ (ನಾ). ೧. ಕುಳಿ; ಬಿಲ. ೨. (ಆಭರಣ, ಸಾಲಿಗ್ರಾಮ ಮುಂತಾದ 


ಅಮೂಲ್ಕದಸ್ತುಗಳನ್ನಿಡುವ) ಭರಣಿ; ಕರಂಡ6; ಡಬ್ಬಿ: ಸಂಪುಟಂ 
ವತ್ತುಗವಿಟ್ಟೋರಂದದಿಂ ಸಿಂಪುಗಳುಗುಟ್‌ ಸಿಡಿಲ್ಲಂದ ಮುಳ್ಳಾಭಂತ್ರೇಣೆಗಳಂದಂ 
ಪಶ್ಚಿಯಾಂಬೋಧಿಯ ಪುಳಿಸಚಯಂ ದೆಳ್ಪರಾಳ್ಡಿರ್ದುದಾಗಳ್‌ (ದಂದ ೧೫೨); 
ಛಸಿತದ ಟೊಟ್ಟುಗಳ ಚೆಲುವಿಂದೆ ಸಂಪುಟಗಳ ಏಂಕ್ತರು ಹಿಂಗಡೆಯೊಳೆಸೆಗುಂ 
(ಉಂ. ೧೨-೬೨). ೩. ಪೆಟ್ಟಿಗೆ. ೪. ಹಸ್ತಪ್ರತಿ ಅಥವಾ ಮುದ್ರಿತಪ್ರತಿಗಳನ್ನು 
ಸೇರಿಸಿ ಮಾಡಿದ ಗ್ರಂಥದ ಬಡಿಭಾಗ : ದ್ರಾವಿಡಭಾಷೆಗಳನ್ನು ಆಡುವವರ ಒಟ್ಟು 
ಜನಸಂಖ್ಯೆಯನ್ನು ಕುರಿತ ಅಂಕಿಅಂತಗಳ ವಿವರ ದಶದಾರ್ಷಿಕಬರಗಣತಿಯ ಕೆಲದು 
ಸೂಭ್ರಟಗಳಲ್ಲಿ ಸಿಗುತ್ತದೆ (ಲಾಟ ೬೫), ೫. ಪುಸ್ತಕ; ಹೊತ್ತಗೆ ; ಚಿತ್ರಗುಪ್ತರೆಂಬ 
6ರಣಿಕರ ಸಂಪುಟಕ್ಕೆ ಬರಿದೆ ಯಮುರಾಜನಂಬ ಅಯಾಗೆ ಕೋಳನಿಕ್ಕದೆ, , . 
ಸುಬಿಯೊಗಿಪ್ಪ ಒತ್ಕಲಮಗಹ ತೋಜ್‌ ಬದುಕಿಸಯ್ನು (ರಾರ ೧೩-೬೬6); 
ಉಳಿದಾಸನ ಕೃಷಿಗಳದು ಕನ್ನದಿಸಿದೆ ಹೊಸುಂಪುಟದರು ಹೊರತಂದೆ (ಇಂಹಾತ ೨-೫೦). 
೬. ಸರಕಾರವನ್ನು ರಚಿಸಿ ರಾಜ್ಮಾಡಳಿತದ ಹೊಣೆಯನ್ನು ಹೊತ್ತಿರುವ 
ಸಮಿತಿ ; ಮಂತ್ರಿಮಂಡಲ : ಹೊಸ ಸಂಪುಟವು ಇಂದು ಬ್ರಮುಣದದನದನ್ನು 
ಹ್ವೀಕರಿಸಿತು (09). ೬. ಯಾವುದಾದರೊಂದು ಕಾರ್ಯದ ಮೇಲ್ವಿಚಾರಣೆಯನ್ನು 
ನೋಡಿಕೊಳ್ಳುವ ಸಮಿತಿ : ನಾಡಿನ ಶೋಟಗಳ ಆಡಳಿತಕ್ಕೆ 'ತೋಟದಾರಿಯಂ' 
ಎಂಬ ಸಂಭುಟವಿತ್ತು. ಇದು ಕಎರಿನ ಮಹಾಬನರ ್ರಶಿಸಿಧಿಗಳನ್ನೂ ಒಳಗೊಂಡಿತ್ತು 
(೫೫, ಆ). ೮. ಹಲವು ಬೇರೆ ಬೇಲೆ ಭಾಗಗಳನ್ನು ಒಳಗೊಂಡಿರುವಂಥದು; 
ಘಟಕ : ಹಣ್ಣು ಒಂದು ಎಂದು ಎಲ್ಲರೂ ಓವ್ಳತ್ನಾರೆ ಆದರೆ ಆದರ ತೊಗಟೆ, ಬಾರು, 
ಯ ಬಿಜ . . . ಇದೆಲ್ಲಾ ಒಂದು ಸಂಪುಟವಾಗಿದುವಾಗ ಒಂದು ನದಾರ್ಧದೆಬ 
ವೃದತಾಳವಿಕುತ್ತದೆ. ಹೀಗೆಯೇ ವ್ಯಕ್ತಿಯು ದೇಷೇಂದ್ರಿಯಾದಿಗಳ ಸಂಪುಟ 
(ಉದ ೩೩). ೯, ಹೋಡಿಸಿದುದು; ಸೇರಿಸಿದುದು: 'ಸಂಪುಟಿಸು' ಪರಾ. 
೧೦. (ನಾಟ್ಕ) ಇಪ್ಪತ್ತುನಾಲ್ಕು ಬಗೆಯ ಸಂಯುತಹಸ್ತಗಳಲ್ಲಿ ಒಂದು: 
ಇ ಅಂಜಲಿ, ೨. ಕಪೋತ . . . ೧೪. ಸಂಪುಟ, ಣಾ. ಬಾತ... ೨೪. ಆದಹಿತ್ಯ 
cn ಇಂ). ೧೧ (7) ; “ರತ್ನಗಳ ಸ್ಥಾಪಿಸುವ ಛೇದಿಸುವರಂತದನುವಡದ 
ಕೇಲಿಸುವಲ್ಲಿಯುಂ ಮತ್ತ ಸಂತನದಿ ಬೇಳ್ಳೆವೀ ಸ್ಥಾನಗಳು ದಳಿತಾಗೆ ಪೆಸರು 
ಸೂಪ್ಯಟಮೆಲಬಂದು'' (೦ಕ್ಮಕಾ ೩೨-೪). (ಹಂ) 


ಪಸಂಪುಟಕ 


ನಂಪುಟಕ (ವಾ). ೧ ಭರಣಿ; ಡಬ್ಬಿ : “ಬಿಮುದ್ಗಕು ಸುಪುಟಕು - ೨ ಕರಾಟದ 
ವೆಸದುಗಳು, ಧಶಗಣೆ, ಸಂದುಟ'' (೩ಲ್ಯಾಟ 30). ೨. (ಕಾಮಶಾ] ಒಂದು ಬಗೆಯ 
ರತಿಬಂಧ : ಜನೆ ಕಾಲೆರಡಮೊಂದಿಸಿ ನೀಡಿ ದುಗುಳ್ಳೊಣಗಳಸಿಯಳಾ ತಂದ. 
ಪ್ರಯುಷು ಕಾಲ್ಗಳ ನಖಯದ ಮೇಲೆ ಕಂದೊಖಿದೊಂಜಗಿ ರಮಿಸಿ ಶೋಭಿಖವದದು 
ಶಂಪ್ಯಟಕಂ (ಕಾನದ. ೯). (a) 
ಸಂಪುಟಕರಣ (ನಾ). ಐ ಸಂಪುಟಕ ೨ : ದಾತೆ ದುಗುಳ್ನೊಂಗಿ ಮೆಲ್ಲನೆ ತನ್ನ 
ಕಾಲೆರಡಾನಿಯುರ್ವರಿಯನೊಂದಿಸಲಂತದಂ ಭಿನುತಂಬವನೆ ಮಡವಿಸೊಳೊತ್ತಿ 
ನೆರೆಯಲರಜ್‌ ಅದೇ ಸಂಪುಟಕರಣಮೆವಿಫುದು (ಬಡ್‌ ೯ ೧೩), 1) 
ನಂತುಟಿಸು (ಕ್ರಿ). ಒಂದರ ಮೇಲೆ ಮತ್ತೊಂದನ್ನು ಟೋಡಿಸು; ಮುಲ್ಬು; 
ಸೇರಿಸು : ಧೂಧರಯಂತ್ರದೆಂತೆಂದರೆ ಭೂಮಿಯಲ್ಲಿ ಗೇಣು ಆಜಾಂಗುಲ ಉದ್ದ 
ಟೌತವಾಗಿ ಹಳ್ಳದ ತೆಗೆದು ಆ ಹಳ್ಳದಲ್ಲಿ ಸಂಪುಟಸಿದ ಶ್ರಾದೆಯನಿರಿಸ (ವೃದ್ಧನ ೬ ಇ). 
ಪುಟ 4 - ಇದು 
ಕೂಪುಪ್ಪ (ನಾ). ೧ (ಮುಖ್ಯವಾಗಿ ಸಾಲಗ್ರಾಮವನ್ನು ಇಡುವ) ಡಬ್ಬ, - 
ಭರಣಿ : ಆಚಾರ್ಯರು ದಿನವೂ ಸಂಪ್ಯಪ್ಬದ ಭೂಚೆಯನ್ನು ತಪ್ಪದೆ ಮುಡುತ್ತಿದ್ದರು 
ಊಂ). ೨. (ಆಲಂ) ಕೊನೆ; ಮುಕ್ತಾಯ; ನಾಶ : ಅದನ ಸಂದಾದೀಯ 
ಸತ್ತೆಯು ವರ್‌ಜೆ 'ಸಂಪುಷ್ಪ'ಕ್ಕೆ ಬಂದಿತು «ಯಾಣದ. ೧); ಕಾಳಿನ ಸಂಟೇ ಸಂಪುದ್ಧತ್ಕೆ 
ಬಂದದ್ದನ್ನು ನೋದಿ ಅಯ್ಕರವರ ಎದೆ ಒಡೆಯಿತು (ಅಂಜ ೧೦). | ಆ ಸಂ. ಸಂಪುಟ| 
ಸಂಪುಪೃಥಲ (ನಾ). [ಜ್ಯೋತಿ] ಉತ್ತಮವಾದ ಫಲ :ಕ್ರದುದಿಂ ಲಗ್ನದತಾಧಿವಂ 
ಬಲೆ... . ಸ್ಥಿರೋದಯಗ್ಮಡದ್ರೇಗ್ಕಾಣದೂಳ್‌ ಕಷ್ಟ ಮಧ್ಮ್ಕದು ಸಂಪ್ರಷ್ಟಭಲಂ 
(unas ೯-9). [ನಂ.1 
ನಂಪೂಜಿತ (ಗು). ಗೌರಎಸಲ್ಪಟ್ಟ; ಆದರಕ್ಕೆ ಪಾತ್ರವಾದ : ರಾಜದದುನಿಚರಣ 
ನಿಯಮ ಸಂಘಬಿತಾರ್ಥಿಗಳಂ/ ನಿಶಂತರ ರಾಜದದುಪಚರಣನಿಯದುದಿಂದಂ 
ಧಶಸಿ ಭಜಿಸಿ (ಓಜ ೩ ಓಂ), 


ನಂಜೂತೆ (ನಾ). ಪವಿತ್ರಕಾದವಳು 


ಹಾ ಎಸಲು) 


೮೨೪೭ 


ಸಂಖ್ರತಿ, 


| ಪಂಪೂರ್ಣತೆ (ನಾ). ಪರಿಪೂರ್ಣತೆ; ಸಮಗ್ರತೆ : ಸಂಪೂರ್ಣತೆಯುಂ ಸರ್ವವಿಷಯ 
ಧಾಷಾದಿಗಳಂ ನಿರ್ಣಯಮಾಗಳ್‌ ದಿದೆಂ (ರಂದೋಡೂ. ೧-೫೩೯). (ನೆಯ ಸಂಪುರ್ಗತಾಃ 

ಸಂಪೂರ್ಣಶ್ವ (ನಾ). ಐ ಸಂಪೂರ್ಣತೆ. (ಸಂ) 

ಸಂಪೂರ್ಣದ್ರಿತ್ತಿ (ನಾ). ಸಮಗ್ರವಾದ ಕೊಡುಗೆ; ಪೂರ್ಣವಾದ ದತ್ತಿ : 
ಅಂಗಧೋಗ ರಂಗಧೋಗ ಶ್ರಿತಾಲಾರ್ಟ್ಟವಾಳಂಕಾರಕ್ಕೆ ಸಂದೂರ್ಣ್‌ದ್ರಿತ್ತಿ ೫೦೬ ಲ್ಲಿಬುದ 
ಬಗೆಯಿಂದ (ಇ. ಸ್‌. ೧೧೧-೪ ; 114). Hope, + ವ್ರಿಸ್ತಿ) 

ಸಂಪೂರ್ಣ (ನಾ). (ಸಂಗೀತ) ಧೈವತ ಸ್ವರದಲ್ಲಿ ಹುಟ್ಟುವ ಮೂರು ಶ್ರುತಿಗಳಲ್ಲಿ 
ಒಂದು: ಭಾಷಾಂಗಿ ೦3೯6 ಸಂವೂರ್ಣಿ ಪಾಂ ರ್ಗ!ಯುಂಬ ಮಂಜು ತ್ರುತಿಗಳೇ 
ಧೈದತರಮಿಂದಾದದ (ಏರ. ೧೩೬). 'ಪೂರ್ಣೆ' ಪರಾ. (ಸಂ. ಸುವರ್ಣಾ! 

ಸಂಫೂರ್ಣೇಂದು (ನಾ). ಪೂರ್ಣಚಂದ್ರ; ಹುಣ್ಣಿಮೆಚಂದ್ರ: ಪ್ರಜಾನತಿಮಹಾರಾಜಂ 
ಬಾಗುಡುಗ್ಬು  ಸಂಪೂರ್ಗೇಂದುಮುಖಿಯವಿಂದು ನಾಳೆನ್ನದೆ ಬಂದ ಪೊಲ್ಫ್‌ 
ಪುಬ್ಬುಗೆ ರಠಸೂಪುಧೇತಿತ್ರದಾಳಕ್ಕೆ ಬೇಗಮಟ್ಟುವುದುಂ (ಶಾಟ ೫-೬೬ ಆ. 180.) 

ಸಂಪೂರ್ತಿ (ನಾ). ಪರಿಪೂರ್ಣವಾದುದು; ಸಮಗ್ರವಾದುದು : ರ್ಚು 
ಭೃತ್ಮಾಟಾರಿ ಪಶುಪತಿ ಮೂರ್ತಿಬಹವಾವಸಿತ್ಕವಿಂ ಸಂಪೂರ್ತಿಯಾಗಲು 
ಮುಡೆವಡದನದೆಣತ ಬಪ್ಪವರು (ಒಂಫ ೬ ೧); ಧೂಭಸುತ್ತೃಷ್ಟಮುಖಮಿನ್ನು 
ಸಂಪೂಾರ್ತಿಯಾದವಪುದು (ಕಟಾ ೫-೩೨). a) 

ಸೂಪೃಕ್ತ (ಗು). ೧. ಬೆರೆಸಿದ: ಮಿಶ್ರಗೊಳಿಸಿದ. ೨. ಜೋಡಿಸಿದ; ಸೇರಿಸಲ್ಪಟ್ಟ. 
(ನಾ). ೩. ಮಿಶ್ರಗೊಂಡುದು; ಬೆರಹಿದುದು : ಚತ್ರ . . . ಸಂದೃತ್ರಃ 
ಖಚತು - ಈ ೧೧ ಬೆರಸಿದುದು'' (ಕಾಹ ೧೨:೫೪), ೪. ಕೂಡಿಕೊಂಡುದು; 
ಸೇರಿಕೊಂಡುದು: ವಿಷ್ಠಾವದಾದಮಜಾತ್ರಯಿಸಿ ಪೂರ್ವಪೂರ್ವಚಿತ್ವದಿತೇಷ 
ಪ್ರಭವಂಗಳುತ್ತರೋತ್ತರ ಚಿತ್ರಕ್ಕಣಂಗಳ್‌ ಉಪಾದಾರೋಬಾದೇಯ ಕೃಣಸಂದ್ಯಕ್ತಂಗಳ್‌ 
(og ೨.೯ 0). Ma} 

ಸಂಪ್ರಜ್ವಲಿತ (ಗು). ೧. ಅಧಿಕಪ್ರಕಾಶದಿಂದ ಕೂಡಿದ ; ಬಹುವಾಗಿ 
ಹೊಳೆಯುತ್ತಿರುವ. ೨. ಹೊತ್ತಿಸಿದ; ಪ್ರಕಾಶಗೊಳಿಸಿದ. (ನಾ). ೩. (ಜೈನ) 


ಸಂವತ ಮೇಣ್‌ ಶಿವಕೆಳೇಗರೆ, ಧನ್ಮೆ | (ಶ್ರೀರಾಮಾ, 344 ೬ಂ), (ನಂ. ಸಂವತ) | ೫) ಒಂದು ನರಕಬಿಲದ ಹೆಸರು : ಬಾಲುಕಾಪ್ರಭೆಯೊಳ್‌ ತಪ್ಪೆ . . . ಸಂಪ್ರಜ್ಯಲಿತ 


ಕಂಪೂರಿಮ (ನಾ). ಹೂವುಗಳನ್ನು ಕಟ್ಟುವ ಒಂದು ರೀತಿ; ಪುಷ್ಪಬಂಧದ 
ಒಂದು ಬಗೆ : ಭಾಗಬ್ಬುವರಂ ಕಂಡು ತಾನುಮದರ ಕೆಲದೊಳ್‌ ಕುಳ್ಳಿರ್ದು ನೂಲಿನಗ್ರ 
ಗ್ರಯಿಮ (ದೇಧಿಮ್ರಿ ದೇಧಿದು ಸಂಪೂರಿ!ದು ಸಂಭಾಯುದುಿಮೆಂಬಯ್ದುಂ ಶೋದ 
ಭಾಷ್ಟಮೂದೆಗಳಲ ಸಮೆದು (ಒಣ ೨-೫ ೮). (ಸಂ. ಗೆ 


ನಾದುರದೇಂದ್ರಕ ತತ್ಸಂಬಂಧಿ ಶ್ರೇಢೀಬದ್ಧ ಪ್ರತೀರ್ಣಕವಿಕಲ್ಪದಿಂ ಪಂಚದತ 
ಲಸ್ಮದಲಂಗಳಷ್ನುವು (ಕೃಪ ೧೨೦), ಹ] 

ಸಂಪ್ರಣೆಧಾನ (ನಾ). ೧ ಧ್ಯಾನ; ಚಿಂತನೆ: ''ಸಂಪ್ರತಲಾನಂ ತತ್ಯಾದಿಟಂಸನು 
ತಾಂಧ್ಕಾನಂ" (ಅಬ್ಬ. 3೧-೧). ೨. ಯೋಗವಾದ ನಡೆದಳಿಕೆಯುಳ್ಳವನು; 


ನಂಪೂರ್ಣ, (ಗು). ೧ ತುಂಬಿದ; ಭರ್ತಿಯಾದ. ೨. ಅತುಂಡವಾದ; || ತಕ್ಕ ರೀತಿನೀತಿಯನ್ನು ಬಲ್ಲವನು : ಅದಶ್‌ಂ ಸಂಪ್ರಣಲಾನನಂ ಪ್ರಣೆರಿಯಳಿ ನೀಂ 


ಇಡಿಯಾದ. (ನಾ). ೩. ತುಂಬದುದು; ಭರ್ತಿಯಾದುದು : "“ಸಂಪೂರ್ಣಮಂ 
ಜೆಚ್‌ದುದನಲಲ್ಲು” (ಎಕ್ಕ, ಅಗ. ೪. ಅಖಂಡವಾದುದು; ಇಡಿಯಾಗಿರುವಂಥದು: 
ಅದುವಾಸ್ಕೆಯಂದು ಚಂದ್ರಂ ಕರಂ ಕುಂದಿ ತನ್ನಿಂ ಕರಂ ಪ್ರಧುವರ 
ಸಾರ್ದೆಬೆಂದಾದಿತ್ಯದುಂಡಳಿದೊಳಗು ಪೂಕ್ಕಿರ್ಯೊಡಮೂತನುಮೂತಶಂ ಸಂಪೂರ್ಜ್‌ಂ 


ಮೂಡಿ ಕಳಿವಿದುಲ್ಲ (ಕಶ 1-೪ ವು. ೫. ಮುಗಿದುದು; ಪೂರೈಸಿದುದು :| ಐ 


ಧಂದೋಲಯುಧಿ ನಂವಿರ್ಜತ್‌ಂ (ಛಂದ. ೬ ಹೀ ದು. ೬. ನಾಲ್ಕುಯುಗಗಳಲ್ಲಿ 
ಮೊದಲನೆಯದು; ಕೃತಯುಗ a mee | 
ಕಲಹದಲ್ಲಿಯುಲಂ ಕಲಿಯೆಂಬುದು" (ಹಳತು. ೧೩೧-೩), & [ಸಂಗೀತ] 
ಆರೋಹಣ ಅವರೋಹಣಗಳಲ್ಲಿ ಸಪ್ತಸ್ವರಗಳುಳ್ಳ ರಾಗ :ಗಾಗ ಕ್ರಮವಾಗಿ 


ಸೃರೂಭಿಗೊಂಡ ರೀತಿಯಲ್ಲಿ ಆರ್ಟಿಕ (ಏಕಸ್ಟರ ಪ್ರಯೋಗ), ಗಾತಿಳ (ದ್ವಿಸೃ ಯೋಗ), | ಅ 


ಖಾಮಿಕ (ಮೂರುಸೃರಗಳ ಪ್ರಯೋಗ) , . , ಸಂಪೂರ್ಣ (ಏಳುಸ್ಟರಗಳ ಪ್ರಯೋಗ) | 
ಎಂಬ ಹಂತಗಳು ಕಂಡುಬುದಿದೆ (ಶೋ. ಒಬ); ಪಯುವರಾಲಿಯೆಂಬ ರಾಗವು 
ಸಂವರ್ಣವು (ಟುತ್ರ ೪). |[ಸೂ.1 

ಸಂಪೂರ್ಣ, (ಅ). ಪೂರ್ತಿಯಾಗಿ; ಸಮಗ್ರವಾಗಿ : ಆರ್ಥಿಕವೃರಹಾಲಿದಲ್ಲಿ 


ಪ್ಮಾಯವಾದ ಸಂಪೂರ್ಣ ಶ್ಥಾದನೆಯಂಗುವದರೆಗೆ ಡೀವರದಲ್ಲಿ ici 


ನಿರ್ಮೂಗದಾಗಲಾರದು (ತಂ. ೧೨೦). (ಇ ಸಂಪೂರ್ಣ,) 


ದೇದ ಮುನ್ನಟ್ಟ ನೋಟ್ಪುದು ತಚ್ಛೇತನೆಯೊಳ್‌ ಬ್ರೆಂದಟ್ಹ ನಯದುಂ ದುತ್ತಿತ್ತರೋಪಾಗ 
ಮಾಬ್ಬುದು ಕಾರೋಟತ ಸಂಧಿವಿಗ್ರಹದೊಳೊಂದಂ ಕಾರ್ಯಮಂ (ಹಂತದ ೩-೭೬). 
[ed] 
ಸಂಪ್ರತಿ, (ನಾ). ೧ ಸದ್ಮದ ಸಮಯ; ವ್ರಕೃತಕಾಲ : ಎತತನರುಹಡ್ವಲು 
ಯತಿಪತಿ ದುಹಿದತಿ ಮಳುಟನಿಕಬಕಾಟಿತಟರಣಂ ಕ್ಲಿತಿವೂಜ್ಮಂ ಜತದುರಿತಂ 
ನುತಸಂವ್ರತಿಧೂತ ಧಾವಿ ಪರಿಣತತತ್ವಂ (ಉಟ ೧-೧). ಪಿ. ಸಂಧಾನ; 
ಒಪ್ಪಂದ : ಎಲೆ ಸಮಾಲಬುಮುಲ ಸಂಪ್ರತಿಗೆಳಸಿದ್ದೆ ಕಲಿತನ ನೀರೊಳು ಕಲಕಿದ್ದೆ 
ಕೈದಾಅದಾದುದೆ ಳೌರದಣದ್ರದಲಿ (ಐಣ್ಮುಇ « ೪); ಸುಲರಿಗರಿದಳವಿದು ಬಳಿಕ್ಕಿದರೆರು 
ಇ ದುಡಿದರೆ ಕದಬದಲರಿರಧಾಖಿದುಯಕ್ಕೆ ಸಂವ್ರಶಿಯಹುದಲೇ (ಹರಾ ೪ ೨.೪): 
ಅಂತಬುರರೆಂಡದೆ ಸಂಪ್ರ(೫.೫ ಪ್ರೀತಿಯುನೆನಗಿ ಜಾಖೋಫಾಯಂದಿಂದೊಡಂ 
ಬಡಿಸಿಯೊಡಗೊಂಡು ಒಂದು (ಎಲ್ಲವ ೧-೨ ೧೬೯ ದ ೩ ನಕಲು; ಪ್ರತಿ : ರಾಯರ 
ಉಯಸದ ಸಂಪ್ರತಿ ಬಳದು ರಂಟೆ (ಬಿ ಟು. ಇ. 3: 1010). 
೪. ಸಮೂಹ; ತಂಡ : 4ರಣ ಸಂವ್ರತಿಯ ಸಂಪದದ ಗಣಶರ್ಕಳಂ , , , 
ಮೋಡುತಂ (ಬಂ ೫-೩೩೬); ಅಶಿಕೋವಿಖಯ ದಳ್ಳು೦ಿಯೆಂಬ ಮಾಳ್ಕೆಯುನ್ನತ 
ಸಂಡುಗಂಪುದೋಶ್‌ತ್ತು ಉಾದೂಂಧ ಸಂಪ್ರತಿಯೆನಲು ಕತ್ತಲೆಯ ಮೊತ್ತ ದುಖಣಗಿತ್ತು 
(ಇವನೋ, ೯-29). ೫. [ದ್ಮಾಕು ಮೂರು ಕಾಲಗಳಲ್ಲಿ ಒಂದು; 


ಸಂಪ್ರತಿ ೮೨೪೮ ಸಂಪ್ರಯೋಗ 


ವರ್ತಮಾನ ಕಾಲ : ಛೂತ ಛವಿಷೃತ್ತಿಯಗಳುಪೇತ ವಿಭಕ್ತಿಗಳಬುಲ್‌ಯೆ | | ಆದರೆ ಸಂಪ್ರದಾಯವನ್ನು ಮರೆಯುವುದು ಕರಿಣದಾಗುತ್ತದೆ (ಅಲ್ಲ ೧). 
ಕೈತ್ರಜ್ರುದರೂಥೂತಂ ಸಂದ್ರತಿವಿಧಿಗಳೊಳಾ ತಣದಿಂ ದುಧ್ಕದೋತ್ತದು ಕ್ರಿಯೆಗಳೊಳಂ| | ೨. (ಪರಂಪರಾಗತವಾಗಿ ಬಂದ) ರೂಢಿ; ಪದ್ಮ ತಿ : ಪುಜ್ಮುರೆ. ಬಂಧುಲರಗಳು 
(8ಮುದ. ೩೩), .|ಶೌಸಂಯ್ಯತದಲ್ಲಿ ಇದು ಅದ್ಮಯ) ಜಲಾಶಯದದರೆಗೆ ನಂಗಡ ಬಡತಕ್ಕೆದೆಬುದು ನಂಪ್ರದಾಯದಲ್ಲದೆ? (ಕಾಲ. 
ನಂಪ್ರತ್ಕಿ (ಅ). ೧. ತಕ್ಷಣ; ಕೂಡಲೆ. ೨. ಈಗ; ಪ್ರಕೃತಕ್ಕೆ ; ume | ೫ಾ-೫ಾ): ದಕ್ಲೀಣಾಪದಕ್ಕೆ ಸೇರಿದ್ದ ಡೋ, ವಲ್ಲದ ಇತ್ಛಾದಿ ರಾಜ್ಯ, ಉಬಧರಾಷ, 
ವಡೆಯ ವೆಚ್ಚಿಯೆ ಕಡದಯೊಂಿಗೆ ತೆರಳು ಸಂಪ್ರತಿ ಪೊಡುಣಿಯ ತಂಬಲನು ಬಿಡು | $ | ಲಾಬರ ಹರು ಇದೆಲ್ಲ ಪೂರ್ಣವಾಗಿ ವೈದೀಪ್ರದ್ಧೆಯನ್ನೂ ನಂಪ್ರದಾಯದನ್ನೂ ತೋಯುತ್ತದೆ 
cen aa). 1ಸಂ.1 (ಊದಾ. ೪ ಹಿಳೆ): ಕೇಳಿದೇಣಾದ ಕುಶಲ ಕೇಳೋದು, ಹೇಳಿಬೇಳಾದ್ದನ್ನ ಶುಣಿೋದೂ 
ಸಂಪ್ರತಿಳಾರ (ನಾ). ಮುದ್ರಿತ ಅಥವಾ ಕೈಬರಹದ ಗ್ರಂಥ ಮುಂತಾದುವುಗಳ ನಮ್ಮ ಅದುಣವದಾಗಿ ಬಂದ ಸಂಪ್ರದಾಯ (ಹೂ, ೧೧೪). ಓ. ಬಗೆ; ಪ್ರಕಾರ; 
ನಕಲನ್ನು ತಯಾರಿಸುವವನು; ಪ್ರತಿಕಾರ : ಸಂಪ್ರತಿಕಾರರ ಕೈದಾಡವು ವಿಧ : ನಮ್ಮ ನಾಲ್ಕು ಮುಖ್ಯ ಸಂಪ್ರದಾಯಗಳಾದ ಭರತಸಾಟ್ಕ, ಕಥಕ್ಕಳಿ, ದುಣವಂ 
ಸ್ಪಚ್ಛವಾಗಿದುವಾಗ ಈ ದ್ರಮುಣದು ಇನ್ನೂ ಅವಿಶ್ಚಿತದಾಗದೇ? (೬ ೬). ಸಂ] ಥಳ್‌ ಅಲ್ಲದೆ ಕೂಚ್ಚುವುದ್ದ, ಒಡಸ್ಸಿ ಮುಯಾದ ಕಡಿದೆ. ಪ್ರಖ್ಯಾತಿಯ 
ಸಂಪ್ರತಿಪತ್ತಿ (ನಾ). ೧ ಹತ್ತಿರಕ್ಕೆ ಬರುವಿಕೆ; ಬಳಿಸಾರುವಿಕೆ ೩ ಪ್ರಿ] |] ಸಂಪ್ರದಾಯಗಳೂ... ದೆಳೆದು ಬಂದಿದೆ (ಭಾಂಡ ೫). ೪. ಗುರುಪರಂಶರೆಬಂದ 
ಗಳಿಕೆ. ಒ. ಸರಿಯಾದ ತಿಳಿವಳಿಕೆ. ೪. ಉಂಟಾಗುವುದು; ಸಂಭವಿಸುವುದು. | . ಬಂದ ಉಪದೇಶ; ಬೋಧನೆ: '“ಅಮ್ಮಾಯ ಸಂಪ್ರದಾಯ, ಪಾರಂಪರ್ಯ, 
೫ ಒಪ್ಪಂದ: ಒಡಂಬಡಿಕೆ. 151 | ಗುಡುಕ್ರಮೇ - ಈ ೪ ಎಡೆವಹೌ್‌ಯುದ ಗುರೂಪದೇಶಂ'' (ಅರಣ 4-೫೪). 
ನೆಂಪ್ರಷಿಪನ್ನ (ಗು). ೧. ಸಮಾಪಕ್ಕೆ ಹೋದ; ಬಳಿಸಾರಿದ. ೨. ಪಡದ; | ೫೬ (ರಕ್ತಿವಿ] "ಎಲ್ಲಾ ವೇದಾಂತಗಳಂತೆಯೇ ಇದರಲ್ಲೂ ದರ್ಶನ ಮತ್ತು 
ಹೊಂದಿದ : ಇನ್ನು ಸುಡುಖಡು ಧರ್ಮಸಂಪ್ರತಿಪನ್ನ ಗುಣದಾಟಾರಗಳ ಸಂಪನ್ಮತೆ] | ಸಂಪ್ರದಾಯವೆಂದು ಎರಡು ಭಾಗಗಳಿವೆ. ದರ್ಶನದ ಸೃರೂಪವನ್ನು ಭಕ್ತಿ 
ಯನೆಂದೊಳಲಿ ಮಳಾಗಿತು ನಿಖಳವರಿಲಾರ (ಅಂ. 9-60); ಎಸ್ಟದರೊಳುನೆನ್ನೊಳೆ |14| ಎಶಿಪ್ಟಾದ್ವೆತವೆಂದು ಸಂಪ್ರದಾಯವನ್ನು ಹಟ್ಸ್ಮಲಹಿದ್ದಾಂತವಂದೂ 
ಬ್ಹಿದರನ್ಮರಲ್ಲೆಂದಯ್‌ದು ನಂದ್ರತಿವನ್ನ ಬುದ್ಧಿಗಳಾಗಿಹುದು ವವು (ಇವಾಗ, ೧೦-0-೬೧). | ಕರೆಯಲಾಗಿದೆ" (89೭ ೧೯). 150/) 
೩. ಒಪ್ಪಿದ; ಅನುಮೋದಿಸಿದ. ೪, ಪೂರೈಸಿದ; ನೆರವೇರಿಸಿದ. (ಯ) ಸಂಪ್ರದಾಯನಿಷ್ಠ್ಯ (ನಾ). ಪೂರ್ವದಿಂದ ಬಂದ ಆಚಾರ, ವಿಚಾರಗಳಲ್ಲಿ 
ಸಂಪ್ರತ್ಯಯ (ನಾ). ೧. ದೃಢವಾದ ನಂಬಿಕೆ; ಸಂಪೂರ್ಣವಾದ ವಿಶ್ವಾಸ. ನಂಬಿಕೆಯಿಟ್ಟರುವವನು : ಚ್ರೀದ ದೂರ್ವಾಚಾರಪ್ರಿಯ, ಅಣ್ಮಾದಲ್ಲಿ ಸಂಸದ್ದ ಇಡಂ. 
೩. ಒಪ್ಪಂದ; ಒಡಂಬಡಿಕೆ. ೩. ಸರಿಯಾದ ತಿಳಿವಳಿಕೆ. ೪. ಎಣಿಕೆ; ಕಲ್ಪನೆ. ಜರ್ಮಸರಂತೆ ಅದಯ ಸಂಪ್ರದಾಯನಿಖ್ಯ (ಬಣಣ, 29), (ನಂ) 


i) ೫ ಸಂಪ್ರದಾಯನಿಷಖ್ಯೆ (ನಾ). ಹಿಂದಿನಿಂದ ಬಂದ ಆಚಾರ, ವಿಚಾರಗಳಲ್ಲಿ ಟ್ವಿರುವ 
ಸಂಪ್ರಥಿತ (ಗು). ಹೆಸರಾದ: ಪ್ರಸಿದ್ಧಿಗೊಂಡ : ಜೃಠಿತಬಾಯಿಖು ವೈರಿಬಲ ನಂಬಿಕೆ, - ಶ್ರದ್ಧೆ : ಜನರು ತಮ್ಮಲ್ಲಿ ಬೆಳೆದು ಬಂದ ಆತಾರವದ್ದತಿಗಳನ್ನು ಬೇಗ. 
ಸಂಪ್ರಧಿತ ಸಾಹಖಬಾಲೆ ಬದು (ಐಲ್ಲುಳಾ 2-೬). ಟಂ) ಬದಲಾಯಿಸಲು ಸುಲಧಪಾಗಿ ಒಪ್ಪುವುದಿಲ್ಲ. ಇದಕ್ಕೆ ಕಾರಣ . . . ಸಂಪ್ರದಾಯವಿತ್ಯ 


ನಂಪ್ರದ (ಗು). ೧. ಧಾರಾಳಿಯಾದ; ಕೊಡುಗೃಯ. (ನಾ). ೨. ಉಡುಗೊರೆ; (ಗೃಹ ೪). 150. ಸಂದ್ರದಾಯನಿವ್ಯಾ! 
ಕಾಣಿಕೆ. ೩. ಶೀಘ್ರತೆ; ವೇಗ : "ದಾದು ನಡೆದಲ್ಲಿ ಉಟಿತದಲಿ ಸಂಪ್ರದಮನಬು'' | | ಸಂಪ್ರದಾಯದಂತ (ನಾ). ಪ್ರಾಚೀನಪದ್ದತಿಯನ್ನು ಅನುಸರಿಸುವವನು : 
Cum ೧೫೩೬-೭೬). Wal ೫| ಬಿಗುವಿನ ಬಠದಣೆಗೆಗೆ ಶ್ರೀ ಗೋವಿಂದ ೈಗಳ ಸಾಹಿತ್ಯಕ್ಕೆ ಖರಸಾಟಿಯುಗುದ ಶೈಲಿಯು 
ಸಂಪ್ರದಾನ (ನಾ). ೧. ಕೊಡುವಿಕೆ; ನೀಡುವಿಕೆ. ೨. ಕೊಡುಗೆ; ದಾನ: | | ಸಂಪ್ರದಾಯವಂತರಲ್ಲಿಯೂ ಅಭರೂಪ (೦೫ರ. ೧೬). (ಸಂ. ನಂದ್ರದಾಯಿದತ್‌) 
ಒಪ್ಪದ ಸಂದ್ರದಾಪದ ಐಂತೋಜದು ಒಪ್ಪದು ವಿಯಾಂತ್ಮದೊಲದು (ಊರಾ ೧-೬೪ | | ಸಂಪ್ರದಾಯಶರಣ (ನಾ). ಪ್ರಾಬೀನಪರಂಪರೆಯಲ್ಲಿ ನಂಬಿಕೆಯುಳ್ಳವನು : 
೩, ಕಾಣಿಕೆ; ಉಡುಗೊರ. ೪. (ಬ್ಮಾಕ) ಕಾರಕಗಳಲ್ಲಿ ಒಂದು; ವಾಲ್ಮೀಕಿಯ ದುತುಗಳಲ್ಲಿ ಚೆ ಚು ತಪ್ಪದೆ ಬಲ್ಲದು ಬೆಂದು ಸಂಪ್ರದಾಯತರಣರು 
ಚತುರ್ಥೀವಿಭಕ್ತಿಯ ಆರ್ಥ : ವಂ; ಎಿಯೆ ಕರ್ತೃ ಕರುಂ ಕೆರಣಾಖ್ಶಂ ಸಂಪ್ರದಾನಂ; ಹೇಳುತ್ತಾರೆ «ಭಾಂಡ. ಇ). |ಐಂ.1 
೬ ಅದಿಕರಣಮುಮೆನೆ ಕಾರಕಂಗಳಾಣುಂ ಹೆಗಮ್ಮುಂ (ಉಡ್ಕಾಂ, ಆಂ); |2| ಸಂಪ್ರದಾಯಸ್ಥ (ನಾ). ಜ ಸಂಪ್ರದಾಯವಷ್ಕ್ಯ : ಬಮ್ಮ ಕುಲಕ್ಕೆ ಇಡುವವರು ಒಬ್ಬ 
ಸಂಪ್ರದಾವದಂದಾದ್ಯದಾನೊಂದು ದದ್ರಿದಾಯಸಿಕೊಂಬ ಪಾತ್ರಂ; ಅಲ್ಲಿ ಚಿತುರ್ಥಿಯಕ್ಳುಂ. ದುಗ ಒಬ್ಬ ದುಗಳು; ಅದರು ಸಂಪ್ರದಾಯಿಸ್ಕರ ದುಕ್ಕಳಂಂತೆ ಬೆಳೆದು ಮುಂದಕ್ಕೆ 
ಅದು. ರುಟಿ ಅಷ್ಯೊ . . . ಇನ್ಬಂ-ಎಂದವಿತವ ಏಳ್‌ ದರ್ಶಿಸುಗುಂ (ಕಮದ ೧೩ ವೃತ್ತಿ); ಬಡುಪ್ರದು ಹೆಣ್‌? (ಹಲಾ ೪೨): ಸೆನೇಶಿಯುದ ಭಾಗೀರಥಿ ಸಂದ್ರದಾಯಸ್ಮರ ದೃಷ್ಟಿಯಲ್ಲಿ 
ವಿಧಕ್ತ್ಮರ್ಥಗಳು ಕಯ್‌ ಕರ್ಮ, ಕರಣ, ಸಂಪ್ರದಾನ, ಅಬನಾಲಾದ, ಸಂಬಂಧ, ಅಧಿಕರಣ ತ್ಮಾಜ್ಮಳಾಗಿದ್ದಳು (ಆವಾ. ಆ). ನಂ) 
ಎಂದು ಏಳು ವಿಧ. ಇವುಗಳಲ್ಲಿ ಸಂಬಂಧದನ್ನುಳಿದು ಮಿಕ್ಕುದಕ್ಕೆ ಕಾರಕದಂದು ಸಂದ್ಮೆ | | ಸಂಪ್ರದಾಯಿನಿ (ನಾ). (ವರವನ್ನು) ನೀಡುವವಳು : ಚಿರಾಜದಲೋಕಾಲೋಕ 
ಊಕಾ. ೫. (ರಾಜನೀ)] ಹದಿನಾರು ಬಗೆದ ಸಂಧಿಗಳಲ್ಲಿ ಓಂದು |." ಸಂಪ್ರದಾಯನಿ . . , ಸರಸ್ಟೃತೀದೇವಿ ದರದೆಯಕ್ಕೆದುಗೆಂದುಂ (ಹ್ಯಾಂ. ೨). 


ಪ್ರಕಾರ; ಉಡುಗೊರೆಯನ್ನು ಕೊಡುವುದರ ಮೂಲಕ ಮಾಡಿಕೊಳ್ಳುವ | i 1ಸಂ.ಸಂಪ್ರದಾಯವಿಃ। 
ಸಂಧಾನ : ದ್ರದ್ಮ ದಾಹನದುಂ ಕೊಟ್ಟು ದುನ್ನಿಪುದು ಸಂಪ್ರದಾವಮಂಬುದಕ್ಕುಂ | | ಸಂಪ್ರಮೋದ (ನಾ). ಅತ್ಮಧಿಕವಾದ ಸಂತೋಪ; ಅತ್ಮಾನಂದ : `ಪ್ರೀತಿ ಸುಖಂ. 
comm 0-9). bia) ಮುದಂ ಸಮ್ಮದಂ ಪರ್ಹದುನಂದದುದ್ಧದಂ ನಂದ್ರದೋದಂ ಹುಖಿಖದುಮಿಳ್ಳು 


ಸಂಪ್ರದಾವಕಾರತೆ (ನಾ). ೫ ಸಂಪ್ರದಾನ ೪ : ಕೊಟ್ಟ ದನ್ತು ಯುದದನ್ನು (wee 9-31 (00.1 
ಸೇರುವುದೋ ಅದು ಸಂಪ್ರದಾನಕಾರಕಮುಸುವುದು. ಇದನ್ನು ತಿಳಿಸುವ ಶಬ್ದದ ಮೇರೆ | ಅ|ಸಂಪ್ರಯೋಗ (ನಾ). ೧ ಒಟ್ಟಾಗಿ ಸೇರಿಸುವುದು, - ಕೂಡಿಸುವುದು. 


ಚತುರ್ಥಿ ಬರುವುದು (ಓಂ ೫ ಜಂ! ಪ. ಜೋಡಣೆ; ಸೇರ್ಪಡೆ. ೩. ಸಂಯೋಗ; ಸಂಬಂಧ : ಇಂತಿ ಪಣ್ಣು 
ಸಂಪ್ರದಾಯ (ನಾ). ೧. ಪೂರ್ವಕರಿಂದ ಪರಂಪರೆಯುಗಿ ಬಂದಿರುವ ಮರ್ನೋಡ್ಡಾರಿ ಸುದ್ರಹೋಗಮಿನಗ ವೃಟ್ಟದಿರ್ಶೆಂಬ ಚಿಯಾಪ್ರಬಂಧಮ ಸಂತಲ್ಪಂ 
ಆಚಾರ, - ವ್ಯವಹಾರ : ಬ್ರತ್ಮಚಾಲಿ ಯತಿ ದೀಕ್ಷಿಶುಗೆ ಸೂತಕಾದಿ ಹೊಲೆಗಳಿಲ್ಲ (ಇಡು ೪-೫ ಆ); ಪ್ರತ್ನಕ್ತಪು “ಬದ್ರಿಯುರ್ಧಗಳ ಸಂಪ್ರಯೋಗವಿಂದ ಜುಟ್ಟುದ 
ಪಂಬುದು ಮೊದಲಾದಾಟಾರಭೇದಮಿರ್ಪೂದಜ್‌೮ ಸಂಪ್ರದಾಯ , , , ಎಂಬುದು. ತಾನ (ರಾತಕ್ಕ ೩೫೩), ೪. ಸ೦ಭೋಗ : ಇಚ್ಚೆಕಾರ್ತರದ ಲಲ್ಲೆಗಳಂ 


ದೊದಲಾದವುಗಳಂ ತಿಳಿದು (ಒಲಣ ೧೫೩); ಸುಪ್ರದಾಯದ ದ್ದೇರುಗಳು ಒರಾಗದ | ಅ! ಮುಡಿದಂತಲಂಏಮುಬ್ಬ ದಿಗದುನಾ ಅತಾಂಗಿಗೆ ನೃವಂ ದದೆದಂ ಪದಸಂಪ್ರಯೊಂಗದೊಳ್‌ 
6ಕ್ತ-ಅಕ್ತದಲ್ಲಿ ದೂರಹೋಗಿದೆ. ಒದ್ಮೊದ್ಮೆ ಜರದು ಧರ್ಮವನ್ನು ದುರೆಯೆಬಹುದು;| | (*ಂ೯್ಕಾಂ. ಅಂ): ಬೆಗೆದುದು ಕೂಚಿನಂ ಪುಳಕಮುಂ ದೆಳರ್ದಾಯ್ಕೆಣ' ಬತ್ತ 


ಸಂಪ್ರಶ್ನೆ 


ನಲ್ಬರ ಕೂಪ್ರಯೋಗದೊಳ್‌ (ಸೂಳಿ. ೧೪-೪). ೫೬ ಇಲದ್ರದಾಲ; ಕಣ್ಕಟ್ಟು. 150.) 
ಸಂಪ್ರಶ್ನೆ (ನಾ). ವಿನಯಪೂರ್ವಕವಾದ ಪ್ರಶ್ನೆ : ಧೂದರನೆ ಸುಪ್ರಶ್ನೆಯುದು 
ಎ೬ . ಸಾವುಖನತಕೆ ಬಂದ ದುಮುಖರಿಗಾಧುದೆ ಕರ್ತವ್ಮ (ಒರಾಗ ೨-೧-೨). (ಸಂ. ಬಂದ್ರಶ್ನ) 
ಸಂಪ್ರಸರ (ಗು). ಚೆನ್ನಾಗಿ ಹರಡಿದ; ವಿಶಾಲವಾದ : ರುಧಾತ ಏಜರ್ಣದಭಲ 
ಸಂಪ್ರಸರ ಛತ್ರ ದಲಾಯುಪವವನೆಸದುದ್ದೆ ಧಾರ್ಮಿಕನ ಮೆಲು ಯದುರಾಯವಿದಿಲಿನಲಿ 
tame ೩-2೪), |ಸಂ.1 
ಸಂಪ್ರಸಾರಣೆ (ನಾ). (ವೇದೋಕ್ತಕ್ರಮವನ್ನು ತಿಳಿಯಪಡಿಸಲು ವಾಕರಣ 
ಶಾಸ್ತ್ರದಲ್ಲಿ ಹೇಳಿರುವ ಸಂದ್ಮೆಗಳನ್ನು) ತಿಳಿಯಪಡಿಸುವುದು; 
ವಿಶದಗೊಳಿಸುವುದು : ಐರದುಯಲ್ಪವಿಧಾನವಿಹಿತೋತ್ಕರತ್ತುತಿ ಸ್ವತಿ ಸಂದ್ರಸಾ 
(ಕಾ, ಧಾ|ರಣೆಗಿರಿಸಿದನು. ಪುಸ್ತಕವನುತ್ತು ಮುನೀಂದ್ರ ವಿಜಸುತನ (ಕೂ. 
೧-೬೩9). (೦. ಸಂಪ್ರಸಾರಣ) 
ಸಂಪ್ರಸ್ಕಂದನ (ನಾ). ಆಪೇಕ್ಷೆ; ಆಸಕ್ತಿ : ಸಂಪ್ರಸ್ಥಂದವವು ಶ್ರದ್ಧೆಯ ಲಕ್ಷಣ 
‘ue. cated ve (Na) 
ಸಂಪ್ರಪರಣ (ನಾ). ಹೆಎಡೆಯುವಿಕೆ; ತಾಡಿಸುವಿಕೆ : ಹಿತತಿರವಿದಲಾಯಮತ. 
ಗೈತಮಹಿಳೆಯರು ವಿಹತಾಂಗುಲಿಯ ಸಂಪ್ರಪರಣದಿ ಪಾಭವಿಷದರು ಫೀಂಳ್ಳಿಸಲು 
ವಿಖಿಳಿಜದ (ಅಲಾಲ ೨೨೦೪). 150.1 
ಸಂಪ್ರಹಾರ (ನಾ). ಪರಸ್ಪರ ಹೊಡೆದಾಟ; ಕಲಹ; ಯುದ್ಧ : '"ಸಂದ್ರಮಃ 
೬.೬ ಸೂಪ್ರಹಾರ, ಸಮ್ಮರ್ದ ವಿಗ್ರಹು - ಈ ೩೫ ಉಳಿಗಂ"' (ಹರಾ ಲಾ- ರ). 
15೬) 
ನಂಖ್ರಾಪ್ಟ (ಗು). ೧. ಸಂಪೂರ್ಣವಾಗಿ ಸಾಧಿಸಿದ; ಪೂರ್ಣಸಿದ್ಧಿಯನ್ನು 
ಪಡೆದ. ೨. ನೆರವೇಯಯದ; ಪೂರೈಸಿದ; ೩ ಸಂಪಾದಿಸಿದ; ಗಳಿಸಿದ. 
೪. ಉಂಟಾದ; ಸಂಧವಿಸಿದ. (ನಾ). ೫. ಒದಗಿದುದು; ಸಂಭವಿಸಿದುದು : 
ಖೂಳನವರರು ಹೊಯ್ದರೊಳಗೊಳಗಾಳುದೋಟ ಎಂಾ೦ವಿಪ್ರಸಳಾಳುಶಾಖದ ಭಬವಲು 
ಸುಬ್ರುಪ್ತಲಾಯ್ತಿ (ಇಲ್ಲಾ 0ಬ) ; ಪ್ರಿಯೇ ನರಗೆ ಸಂಪ್ರಾಪ್ತಮಾಗಿದೆ ದನದ್ರತಂ 
(ಶ್ರೀರಾಮಾ, ಇ: ೫೧). ೬ ನೆಲೆಗೊಂಡವನು : ಬಿದಮಳಾವರಳಾ ಪುಣರ್ಧವಪದವಿಯಲಿ 
ಸಂಪ್ರಾಪ್ತರಾದಗ್ಗದ ದುಹಿಮವರಿವಾಳತಾಂಬಾರಿಯರ ದುಗ ದಾದು (ಬಣ್ಣಾ 3೬-೪). 
Ma) 
ಸಂಬ್ರಾಪ್ತಿ (ನಾ). ೧ ಸಾಧನೆ; ಸಿದ್ದಿ. ೨. ಪಡೆಯುವಿಕೆ; ಹೊಂದುವಿಕೆ. 
'ಒ ಪಡೆದುದು; ಗಳಿಕೆ : ಉಪ್ನತಭಕ್ತಿಸಂದರುತವ ಗುಣತ್ಪದಲಿ ಸಳವುವಕ್ಷಯಮೆವಿಹಿ 
ದರಖಕರದೋಗ್ಲಾಂಗನೆಯನೊಂದುಗು ಬಳಬಘಲಸಂಬ್ರಾಪ್ತಿಯಿದು (ಒಬ್ರಾ ೬೯). 
[| 
ಸಂಪ್ರಾಪ್ತಿನು (ಕ್ರಿ). ಉಂಟಾಗು ; ಒದಗು : ಆಸದಮುಬಸವಸುಲಾಣವ . . . 
ದಬುಧೆಯೊಳು ಬರೆದರ್ಗೆ ಸಂಬ್ರಾಪ್ತಿಸುವುದಾದರ ಸುಪ್ರಸಾದಾನಂದನಂಸಿದ್ದಿ 
fun, uno). ಓಂಜ್ರಾಪ್ಟ * - ಇದು) 
ಸಂಪ್ರಾರ್ಥನಂಗ್ಕೆ (ಕ್ರಿ). ವಿಶೇಷವಾಗಿ ಪ್ರಾರ್ಥಿಸು : ದೇವಬುಷಿಗಣು . .. 
ಸಧನಶಿಯ ನದನಕ್ಕೆತಂದು ವಂದನೆಗೈದು ನುತಿಯಿಂದ ಹಂಬ್ರಾಥ್‌ವಂಗೈದರು 
"ರಂಗಾ. ೨-೩-೨೪). ಸಂಬ್ರಾರ್ಶರ ಕ ಕ್ಲೈ(ಆ ಕೆಯ್‌,)) 


೮೨೦೪೯ 


ಸಂಬಂಧ 


ಸಂಪ್ರೀತಿ (ನಾ). ೧. ಅತಿಶಯವಾದ ಅಕ್ಕರೆ, - ಒಲವು ; ವಾತ್ಸಲ್ಮ : 
ಸೀತೆಯುದುಂ ರಾಮಮಮುಂ ಸಮಾಹಿತಮನಂ ಮಾಡೆಂದು ಸಂಪ್ರೀತಿಯಿಂ ಪ್ರಿಯದಿಂ 
ಪ್ರಾರ್ಥಿಓದಳ್ಳುಣಪ್ರಿಯೆ ಸುಮಿತ್ರಾದೇವಿ ಸೌಮಿತ್ರವಂ (ಆಪಾರ. ೬) ; 
ತಾತನಾಗಿಯೆ ಶಿಕ್ಕಿಸುಗು ಸಂಪ್ರೀತಿಯಲ್ಲಿ ಗುರುಭಕ್ತಿ ದೂಮ್ಮೆಯು ದಾತಶಾಗಿಯ 
ಅಕ್ಮಿಸುತಮಿಹುದೊಲಿದು ಗುರುಭಕ್ತಿ (ಬ೫ಪು. ೬೯-೫೩); ಮಾತ್ಯಪಿತ್ಯಗಳು 
ತತ್ರುಭಾರವನಾಂಯ ನಿಜಸಂತಾದದಲಿ ಸಂಪ್ರೀಶಿಯನು ನೆಲೆಗೊಳಿಸಿ ನರ್ದಡ್ಲಾಲಿಳಾದದಿ 
ಖ್ಮಾತರನು ಮಾಡದಡೆ . . . ಯೊಗ್ಮ್‌ರಹರೇ (ಅಷ್ಮಾಂ ೩-೫೦). ೨. ಸಂತೋಷ; 
ಹಿಗ್ಗು : ಆ ಶತುಳ್ತಣದೊಯ್ದದಂ ಸಂಪ್ರೀತಿಯೊಳೆ ಮಾಡಿದಳು ಪಾಠವನಾ ಕರುಣಿ 
(ಒನಪು wn). |ಸಂಿ,]. 


| ಸಂಪ್ರೋಕ್ಸಣ (ನಾ). ಶುದ್ಧಿಗಾಗಿ ಮಂತ್ರೋಟ್ಟಾರಣಪೂರ್ವಕ, ಮಂತ್ರಪೂತ 


ನೀರನ್ನು ಚಿಮುಕಿಸುವುದು : ಲಿಂಗುಲಯದಲ್ಲಿ ಸತ್ತಿತ್ರೆಂದು ಸುವ್ರೊಸ್ಪಣದ 
ಮಾಡಬೇಕೆಂಬ ನಂದೇಹಿಗಳ ನೋಡಿದೇ (ಜೋನಾ, ೫೧-೫), ಶೋಧಿಸಿತು ಬಳಿಕದು. 
ವಿದುವಮದ್ಯೆದಿಕೊತ್ತಿಯಲೊಡಸ್‌ ಬಲಿದುದು ದೇದಿ ದರ್ಭಾಸ್ತರಣ ಸಂಪ್ರೋಳ್ಸಣ 
ಬಿಪಾಂಗದಲಿ (ಟೊಂಗಾ ೬-೪-೫೧), (8) 


16 | ಸಂಪ್ರೋಕ್ಸಣೆ (ನಾ). ಇ ಸಂಪ್ರೋಕ್ಸಣ : ತುಧಳರ ಪೂಣಾದ್ರದ್ಮಾದಿ ಮುದ... 


ಬೆರಪಿ ಸಂಪ್ರೋಳ್ನಣೆಯಮು ಮುಳ್ಳ ಸದುಯಕ್ಕೆ ಪರಮುಯುಮಾಸನ್ಮಮಾಗ 
(ಕೊತ್ಕಾ ೬ ಎ). ಸಂ ಸಂಪ್ರೋಳ್ಸಣ। 

ಸಂಪ್ರೋತ್ಸಿಸು (ಕ್ರಿ). (ಮಂತ್ರಜಲವನ್ನು) ಚಿಮುಕಿಸು; ಸಿಂಪಡಿಸು : ತಾವು 
ತಮ್ಮ ಮೂತ್ರ ಹಸ್ತಗಳಿಂದ ನಮ್ಮ ಕ್ರಿಣಳ ಮೇಲೆ ಗಗಬಳಾಲದನ್ನು ಸಂಬ್ರೋಕ್ತಿಸಿದೇಳು 
(ಬರಾಕ. cu). Hon + - ಇಡು) 

ಸಂಪ್ಲದ (ನಾ). ೧. ನೆರೆ; ಪ್ರವಾಹ. ೨. ಗುಂಪು; ಸಂದಣಿ. ೬ ಗದ್ದಲ; 
ಕೋಲಾಹಲ. ೪. ನಾಶ; ಪ್ರಳಯ : ವದಿಕಾಲ್ಕು ದುಮಿಗಳ್‌ ಮುಗಿಯರ್‌ 
ಬ್ರಹ್ಮದೇವಂಗೊಂದು ದಿನಮಕ್ಕುಂ. ಆಳ್‌ ದೂಲೋಕಂ ಸಂಪದಮವ್ಪುದು 
(ems mah ba) 


೫] ಶಂಪ್ಞದನ (ನಾ). ಯುದ್ಧದ ಒಂದು ಪಟ್ಟು; ಮೇಲಕ್ಕೆ ನೆಗೆದು ಎದುರಾಳಿಯನ್ನು 


ತಾಗುವಿಕೆ : ದರಾಜಮತಸಂಬ್ಲದನಖಾರಿಷ್ಟದಗದಾಬರಿರಂಥ . . . ಅಭಾವಿನೃಸ್ತ 
ಮುಬೀ ವಿದರದಲಿ ಕಾದಿದರು ಕೌತುಳದೆರಲು ಸುದವಿಳರ (ಯುಗ ೬-೫೫). ಹಂ) 
ಸಂಪ್ಲವಿಸು (ಕ್ರಿ). ೧. ತುಂಬು; ಆವರಿಸು : ಓ ''ಲಳ್ಮ್ಮಣಾ. . . ಎದು ಲೋಕ 
ತೋಕವನೆಲ್ಲ ಕರೆದಂತೆ ಸಂಪ್ಹವಿಸಿತಾ ರೋದನ, ವಿಪಿನಣಂ ಬಹುದೂರದಾ 
(ರಾಜಾ, 3೯-೬). 2. ಮುಳುಗಿಯ : ಎನ್ನೆ ಹೆಖರಳಿದು ವೀರಾದುದಾ ಪ್ರಧದು 
ರ್ಷಾದನಪ್ನೆವಮೆನ್ನ ಸಂಪ್ರದಿಸಿ ಬನ್ನ (1೪6. ೫೭-೨). ಓರಂಬ್ಚದ 4 - ಇನ್ನು! 
ಸಂಥಲ (ನಾ). ಅತಿಶಯವಾದ ಫಲ; ಶ್ರೇಷ್ಠವಾದ ಉತ್ಪತ್ತಿ : ಎನ್ನ ದಡೆಸುಡಿಯ 
ನೋಟಮುಂ ಚಿಂತಿಸಿದುದಂ ಹಸ್ತದೊಳು ಮುಟ್ಟತೆಲ್ಲದುಂ ಚಿಂತಾಮೇಕೆಯು 
ಉಮಲೇದು ಕಲ್ಪದ್ರುಮದ ಸಹಶ್ರಸಂಭಲನೀದವು (ಶ್ರರುಜ ಇಂ). (ತ) 


| ಸಂಘುಲ್ಲ (ಗು). ೧. ಸಂಪೂರ್ಣವಾಗಿ ಅರಳಿದ; ಪೂರ್ಣವಾಗಿ ವಿಒತವಾದ; 


ಅಲ್ಲಿಗಲ್ಲಿಗೆ ಕೆದಆ್‌ದವೊ ಸಂಪುಲ್ಲಳದುಲದಳಂಗಳುಂ ನುಣ್ಣಿಲ್ಲದೋ ಬೆಖಿಗಂಧ 
(ಬಂ ಇ). ೨. ಮೇಲಾದ; ಅತಿಶಯವಾದ : ಎಮ್ಮಯ ಮುಲ್ಬಡಿಗಳಂ 
ಪುಜ ಸುದ ನಂಭ್ರಲ್ಲಧಕ್ತಿಯವಿತ್ತು ಬಪಾಲಿಸಿದೆ (ಟಂ ೫೦.೭೩), (ನಂ) 


ಸಂಪ್ರಿಯ (ಗು). ೧. ಪರಸ್ಪರ ಒಲವುಳ್ಳ. ೨. ಅತಿಶಯವಾದ ಪ್ರೀತಿಯುಳ್ಳ; | | ಸಂಭುಲ್ಲಾಕ್ಸ (ನಾ). ವಿಶಾಲವಾದ ಕಣ್ಣುಗಳುಳ್ಳವನು; ಕೃಷ್ಣ : ನಂದ್ರಲ್ದಾಕ್ತದೆ 
ಅತ್ಮ ಪ್ರೇಮವುಳ್ಳ, (ನಾ). ೩. ಅತಿಶಯವಾದ ಪ್ರೀತಿ: ಅತ್ಮಧಿಕವಾದ | ಅ| ಕಳೊ ವೈಷಿತಬಾದ ಓಂತಂದ ಕುಡಿದೇವೇಯೊ (ವಂ ೪-೧). |.) 


ಒಲವು: ಈಖ ಸಂಪ್ರಿಯ ನಮ್ಮಲುಂಟೇ ಲೇಖಿ (೩ನ್ನಾಲ ೧೬-೫೪). ೪. ಆತ್ಮಂತ | 
ಪ್ರೀತಿಯ ಮಬ್ರು : (0. [50.1 

ಸಂಪ್ರೀತ (ಗು). ಸಂಪೂಣ್‌ ತೃಪ್ರಿಗೊಂಡ; ತಣಿದ : ಮುತ ಮಿಂದ ನಡೆದೆಸಂಬೂ 
ಪ್ರೀತಿಸಂಗತಿ ಮನದಿ ಕೊಟ್ಟದು, ಭೂತಳೇಶೃರನೊಲಿದು ತನ್ನರ್ಧಾಂಗಿಯಳ 


ದುಡಿಯ ವೀತಿಯೊಳನಮುದಿನದಿ ಶಿವ ಸಂಪ್ರೀತ [ಣಾ ತಿ ಮನದಲಿ (ಕೃಜ್ಣಾಣ ೩-೩೦). | ಈ. 


ಟಂ.) 


ಸಂಬಂಧ (ನಾ). ೧ ಒಟ್ಟಾಗಿ ಸೇರಿಸುವಿಕೆ, - ಜೋಡಿಸುವಿಕೆ. ೩. ಸಂಪರ್ಕ; 
ಸಹವಾಸ: ನಂಟಂಧ ಅಸಂಬಂಧದಂದು ತೆಸನರಿಟ್ಟುಕೊಂಡು ಮುಡಿಎರಿ 
ಸೂಟಂಧವಾದ್ದಿದು ಆಸಂಬಂಧ ವಾವುದು ಬಲ್ಲಡೆ ನೀವು ಹೇಳಿರಿ (ಅದವ ಉಗ). 
೩. ಜೋಡಣೆ; ಸಂಯೋಗ. ೪. ಹೊಂದಿಕೆ; ಹೊಂದಾಣಿಕೆ : 
ಜನಮಂಗಿಕರಿಮುದು ದೆಟ್ಟರೆ ಸೆಿಬಂಧಾಭಿಧೇಯ ಕಕ್ಲ್ಯಾರುಷ್ಠಾವ ವಿಚೇಷ್ಟ 
ಹಿದ್ದಿಗಳ್‌ ನೆಲ ಎಂದ ಕಾರಣದೆ ಕಬ್ಬರುಗೆದರ೯ಣಮರಿ (ಕರುವ. ೩). 


ಸಂಬಂಧತಶ 


೫. (ಮದುವೆ ಮುಂತಾದುವುಗಳಿಂದ ಉಂಟಾಗುವ) ಬಾಂಧವ್ಮ; ನೆಂಟು; 
ನೆಂಟಸ್ತಿಕೆ : ಆಸಂಬಂಧ ಸಂಟಂಧವಾಯಿತ್ತು ಲಿಂಗಸಾರಾಯರ ಬನುಮೆತದಿಂದ (ಹು. 
೫೬); ಅಂಧ ಾಸುರಮಧನ ಬೇ ಬಂಧಿಸಿದೆಲಾ ಪೂರ್ವದಶಸಂಬಂಧದನು ಎೀ ಸೋಣ 
ಬಐಂಸಿಂದೂಳಲಿದಳು ತರಳೆ (ಇಷಾ ೧ಾ-೨೬); ಹಿಂದಣ ಬಾಯಿಳರು ಹಗ! ಪರಸ್ಪರ 
ಸಂಬಂಧ ಮಾಡಿಕೊಂಡು ಪಂಟಸ್ಟಿಕೆ ಬೆಳಸಿದ್ದೆರೆ. ವಾಡುವಾಚಗಳಲ್ಲಿ ಕಚ್ನಾಟ | 6 
ವರಯುತ್ತಿರಲಿಲ್ಲ (ತುಂಡಾ, ೧೯೧), ೬. ಸ್ನೇಹ; ಗೆಳೆತನ. ೬. ನೆಂಟ; ಹಡು 
€. ಸ್ನೇಹಿತ; ಗೆಳೆಯ. ೯. ಅರ್ಹತೆ; ಯೋಗ್ಕ್‌ತೆ. ೧೦. ।ದ್ಮಾಕ] ಇ 
ವಿಭಕ್ತಿಯ ಅರ್ಥ : ಸಂಬಂಧದೊಳಮುಂಟು ಮ್ಯುಗೆ ಯೋಗಂ (ಅದುದ. ತ); 
ವಿಭೆಕೃರ್ಥಗಳು ಯೂ . ರ್ಮ, ಕರಣ, ಸಂಪ್ರದಾದ, ಅಪಾರಾನ, ಸಂಬಂಧ, 


ಸಂಬಲ್ಮ 


ಉರ್ಯಸಂಬಂಧ ಜೀವಸಂಬಂಧ ಪ್ರಾಣಸುಬಂಧ ಇಂತೀ ತ್ರಿವಿಧ ಸಂಬಂಧವನತ್‌ದಡೆ 
ಆತನ ಸಂಬಂಧಿ ಕಾಳಾ (622೩ ಇ೬-೧೫೬) ; ರಾಜ್ಯದ ಶ್ರೀಯಂತಸರದಾರರೂ ಅದನ 
ಸಂಬಂಧಿಗಳೂ ಪಲ್ಲಕ್ಕಿಯಲ್ಲಿ ಕುಳಿತು. . . ಅರಮನೆಗೆ ಬರುತ್ತಾರೆ (ಅರಾ ೩. ೫೪). 
೬. ಹೆಣ್ಣು ಕೊಡುವುದರಿಂದ ಅಥವಾ ತರುವುದರಿಂದ ಸಂಬಂಧ ಬೆಳೆಸಿದುವವು; 
ಬೀಗ : ಅದಿನ್ನು ಗು ಏಬಿಗೆ ಸಂಬಂಧ ದ್ದಾಹರಂ ಹಾರೈಸುದೆದ ಬನ್ನ ದರರ್ಗೊಲೆಗೆ 
ಶಿದಾನ್ಸ ಉರಣಮನಂಗತ್ತದೇ ಪ್ರಾದ್ರೆಂ (ತವಾ 4-೦). (ಹರ. ಸಂಬಂಧಿನ್‌] 
ಸಂಬಂಧಿಕ (ಬಾ). ನೆಂಟ ; ಬಂಧು : ನನ್ನ ಸಂಬಂಧಿಕರ ಮನೆಯಲ್ಲಿ ಒಂದು ಮರದ 
ಮಂಚವಿದೆ (ಜು. ೭೧) :ಒಡಹುಟ್ಟದ ಸಂಬಂಧಿಕರೇ ದೂರವಾಗಿದ್ದಾರೆ (ರಾಷ್ಟ. ೬೪). 


ಅಧಿಕರಣ ಎಂದು ಏಳುವಿಧ. ಇವುಗಳಲ್ಲಿ ಸಂಬಂಧವನ್ನುಳಿದು ಮಿಳ್ಕುದಕ್ಕೆ ಉರಕವಂದು | ೪! ಸಂಬಂಧಿಸು (ಕ್ರಿ). ೧. ಹೊಂದು ; ಹೊಂದಿಕೆಯಾಗು ; ಅಳವಡು : ಆ್‌ಬಿಗೆ 


ಸಂಜೆ (ಟಂ ೫). ಹಂ) 
ಸಂಬಂಧಕ (ಗು). ೧. ಸಂಬಂಧಿಸಿದ; ಸಂಬಂಧಪಟ್ಟ. (ನಾ). ೨. ಒಂದರೊಡ 
ನೊಂದು ಸೇರಿಸುವಂಥದು; ಪರಸ್ಪರ ಕೂಡಿಸುವಂಥದು : ಅದಿ ಸುಧಿವದಿಗಳಲ್ಲಿ | 
ದೇಹದ ಪ್ರತಿತುಂಯಿಪಲ್ಲೂ ಎರಡು ದೃಂದೃ ನರಗಂಟುಗಳಿದ್ದುದು. ಇದ್ರು. ಉದ್ದ 
ಸಂಬಂಧಗಳಿಂದ (ಛಿಂಜಾವರಾಗಒ) ಒಟ್ಟುಗೂಡಿದೆ (ಊನ. ೪೪, ೩. ಸೇರಿದವನು ; 
ಒಳಪಟ್ಟವನು : ಜೀದನು ಧಗವಂತನ ಸರ್ವದ್ಮಾಪಕವಾದ ಆಧ್ಮಾತ್ಮಿೀಳತ್ತಿದ 
ಸಹುಜಸ್ಯರೂವಕ್ಕೂ ಮತ್ತು ಸಂಬಂಧರಹಿತವಾದ ವಿಶೇಷಗಳನ್ನು ಒಳಕೊಂಡಿರುವ 
ಧೌತಖ್ಯತ್ತಿನ ಜಡ್ಯವಂಬ ಆದದ ಖಂಡರಾದ ಅದನ ಹೊರಗಿನ ತೋರ್ಕಿಗೂ 


ಸಂಬಂಧಕಬಾಗಿದ್ದಾನೆ (ಸ್ರ, ೪೯). ಇ, ನೆಂಟ ; ಬಂಧು. ೫ ಗೆಳೆಯ; ಸ್ನೇಹಿತ. | 


(zl 

ಪಂಬಂಧಪಡು (ಕ್ರಿ). ಸಂಬಂಧಿಸು ; ಸೇರು : ಈ ವಿಷಯಕ್ಕೆ ಸಂಬುಧವಬ್ಟ 
ಬಿತ್ರಗಳೀದಾದೆರೂ ಬಂದಿರಬಹುದೇ (ರರು. ಇ): ಪೀಂಟೀು ಎನನ್ನೇ ಹೆಳಿದರೂ 
ಅದಲ್ಲ ತರಗೂ ತನ್ನ ಗಂಡುಗೂ ಸಂಬಂಧವೆಟ್ಟದ್ದೆ ಗಿಬುತಿತ್ತು (ಉರು ಟಾ). 

ಜಂಬದ * ಪಡು) 

ಪಂಬಂಧಬೆಳೆಸು (ಕ್ರಿ). (ಮದುವೆಯ ಮೂಲಕ) ನೆಂಟಸ್ಟಿಕೆಯನ್ನು ಪಡೆ : 
ಬೆಂಗಳರಿವದರಿಗೆ ತಮ್ಮಲ್ಲಿ ಸಂಬಂಧದೆಳೆಪಬೇಕೆಂದು ಶುಂಬಾ ರಸೆಯುತ್ತು 
(ಬಿಳುಪು, ೧೦ |ಸ೦ಬಂಧ +೬ ಬೆಳೆಸು (ಇ ಬೆಳೆಯಸು)) 

ಸಂಬಂಧಭತ್ತಿ (ನಾ). ಶ್ರದ್ಧೆಯಿಂದ ಕೂಡಿದ ಭಕ್ತಿ : ಸರ್ವದುಂ ಖಾದಂದದಿಂ 
ಸಂಬಂಧಧಕ್ತಿಯೊಳೂಂದಿ ಸಹಜತುಭಸ್ಮಿತಿಯೊಳಾ ಕ೩ಲೊಳಿರುತಿರಲು 
(uy wu) Ma) 

ಪಂಬಂಧಸಂಬಂಧ (ನಾ). (ವ್ಮಾಕ] ಒಂದನ್ನೊಂದು ಅನುಸರಿಸಿ ಬರುವ 
ಹ್ನೀವಿಭಕ್ತಿ 2 ಸಂಬಂಧಸಂಬಂಧತ್ಕೆ: ನೊಸಲ ಕಣ್ಣ ದೇವಂ, ತೋಳ ಬಾಳ ಕಾಟಿ, 
ಜಿಯ ಪೊಕ್ಕುಲ ತಾವರೆ (ಕಡದ ಆ. ೧೫ ವ್ಯಕ್ತಿ, "ಸಂ 


ಸಂಬಂಧಸೂಟಳಾವ್ಯಯ (ನಾ). [ವಾಗ] `' ಪದಗಳಿಗಾಗಲಿ ಪದಸಮುಚ್ಚಯ 


|| 
| 


38 


ಗಳಿಗಾಗಲಿ ವಾಕ್ಮಗಳಿಗಾಗಲಿ ಸೂಬಂಧವನ್ನು ಕಲ್ಪಿಸುವ ಅವ್ಮಯಗಳಿಗೆ |» 


ಸಂಬಂಧಸೊಚಳಾವ್ಮಯಗಳೆಂದು ಹೆಸರು'' (ನ್ಮ. ಗಾ). ಹ! 

ಸಂಬಂಧಾಕ್ಷರ (ವಾ). ಸಮಾನವಾದ ಆಳ್ಲೆರ : ಸಂಬಂಧಾಕ್ನಂದೊಳಿಲ್ಲ ದಾತ್ರೆಗಳುಂ 
ಶಳ್ತಿಂಟಾಗಿ ದೆರಹೆ ಶೋಧಾಡಂಬರದುಂ ಬಡೆಗುಮುಚಿತಳಾವೋತ್ತಿಗಳೊಳ್‌ 
(um ೨:೬9). Wa) 

ಸಂಬಂಧಾತಿಶಯೋಕ್ತಿ (ನಾ). (ಣಾದ್ಯಮಾ) ಅತಿಶಯೋಕ್ತಿ ಎಂಬ ಅಲಂಕಾರದ 
ಒಂದು ಪ್ರಭೇದ ; ಪರಶ್ಚರಸಂಬಂಧವಿಲ್ಲದಿದ್ದರೂ ಸಂಬಂಧವನ್ನು 
ಸೂಚಿಸುವಿಕೆ: ಒಂದಕ್ಕೊಂದಕ್ಕೇ ಸಂಬುಧದಿಲ್ಲದಿದ್ದರೂ ಸಂಬಂಧವನ್ನು ದರ್ಜಿಸುದ್ದದೇ 
ಸಂಬಂಧಾತಿತಯೋಕ್ತಿ (ಕಹಯ 5೭). |ರಂ.) 

ಸಂಬಂಧಿ (ಗು). ೧ ಸೇರಿದ ; ಸಂಬಂಧಪಟ್ಟ. (ನಾ). ೨. ನೆಂಟ ; ಬಂಧು ; 


ಅ 


ಸಂಬಂಧಿಕೆ : ಸಯಧಾನವ ತಂದು ನೀಡುದೆದಲ್ಲದೆ ಸಂಬಂಧಿ ನಾನಲ್ಲಯ್ಕು | ಇ 


(ಜಡ. 462); ಸಂಬಂಧ ಅಹಂಬಂಧವೆಂದು ಹಸರಿಟ್ಟುಕೊರಡು ಮುಡಿವಿರಿ . , . 


೨) ಉಡುವಲಿನ ಮತ್ತು ವಾ 
ಅತ್ಮಯ ದೂಡ್ಡನದುಸ್ಕಯೊಂದಕ್ಕೆ . . . ಕ್ರಿಯಾತ್ಮಳನರಿತಾರವನ್ನೊದೆಿಬುತ್ತದೆ 
eM ೧೯೫ ರಾಧ 4೨ ಇದ್ದು) 

ಸಂಬಟಿಗಾರ (ನಾ). ಸಂಬಾಳಿ ನುಡಿಸುವವನು (7) : ನಾಗಯಾ ಗೊರದಗೆಡ 
ಸಂಎರ್ಟಿಣಇರ ಬೊಂದುಗೆಡೆ (ಎ೩. ಳು. ಜರದ. ೧೫-೧೬ ; 1೫), 

(ಇಂಬ? *- - ಗಾರ (ಆ - ee) 

ಸಂಬಯೆಯು (ಕ್ರಿ). ಅತಿಯಾಗಿ ಅಪೇಕ್ಟೆಪಡು : ಆ ಏತ್ಕದಂತಸರ್ದೆತತೆ ಳಿಹ 
ಬೆಂಬುದವಣ್‌ಯದೆ ಉದರದ ಹುತ್ತಳ್ಕಾಗಿ ಮಹಾಖುವದಲಾಸೆಯಿ ಸಂಬಯಸಲೇಣೆ 
(ರಳ ೧೩-ಟಲ), (ಸಲ * ಬಯಸು) 

ಸಂಬಯ್ಯ (ನಾ). ಒಬ್ಬಾತನ ಹೆಸರು : ಶ್ರೀಮತ್ಸಂಬಯ್ಮಂ ಬಿದಿರೂರಬಾರುತ್ರಿಟ್ಲು 
ಕೆಗೆ ಐಿತ್ತುಬ್ಬಂ ಬಟ್ಟ ಯಾ ಧರ್ಮದನಟ್‌ದೂ ವಾರಣಾಸಿಯನಟ್‌ದೂಂ 
626. ಸ. ಯಾ ೧೧೨೬-೧೬ : 991), (ನಂಬು, 4- ಅಯ್ಯ! 

ಸೂಬರ್ಮ “ಸಂಬಾರ' ನೋ. 

ಸೆಂಬರ್ಕ (ನಾ). ೧. ಸೇತುವೆ ; ಸಾರ. ೨. ಒಂದು ಬಗೆಯ ಜಂಕೆ : ಇಂಡಿಯದ 
ಒಡದು ಡಾತಿಯ ಜೊಂಕೆ : ಸಂಬರ ; ಕಡದ (5೮ಸಿ. ಇವು ೩. ನೀರು ; ಬಲ: 
ತಂಬರ - ಸಂಟಬರ (ಕರದ ೫೫೩ ಕೃಯೋ) ; ಭರದ ಸಂಬರದೊಳಗೆಯೆನ್ನಯ 
ಬರದುಪ್ರಿಯಕರರಾದ ಜಾರೀಜನರು ಪ್ರಮದಿಂದ ಕರೆಗಳಂ ನೀರ್ಕಡಿದು ಮೇಲಕೆ ಛಷಿ 
ತಮ್ಮ ಶರೀರಗಳನೆರೆ ತರಿಸುವರು ಜಲಕೇಲಿದರದತರಾಗಿ ಹರುಷದಲಿ (೧೮. 
೫೨-೬೦). ೪. ಹತೋಟಿ ; ಅಂಕೆ. ೫. ಒಂದು ಪರ್ವತದ ಹೆಸರು. (ಸ 

ಸಂಬರತಾಗಿ "ಸಂಬಾರಗಗೆ' ನೋ. 

ಸಂಟರಗವಳ (ನಾ). ಮಸಾಲೆಪುಡಿಯನ್ನು ಬೆರೆಸಿದ ಅನ್ನದ ತುತ್ತು,- ಕವಳ: 
ಕಳದ ತೃಶೀಯತೆಗೆ -- ಕಪರ್ಜರಕರಂಡಳ - ಕಪ್ಪುರಗರಡಗೆ . , , ಸಂಧಾರಕಟಳ - 
ಸಂಬದಗವಳ (ಕಡಡ ೫೧೬ ಪ್ರಚೋ), (ನವರ, (ಆ ಸಂಬಾರ) 4: ಕವಳ, (ಇ ಕದಲ)) 

ಸೆಂಬಬ್ಮ 'ಸಂಬಳ್ಮ' ನೋ. 

ಸಂಬಲ್ಮ, ಸಂಬಳ (ನಾ). ೧. ಪ್ರಯಾಣಳಾಲಕ್ಕೆ ಬೇಕಾಗುವ ಹಣ, ಬುತ್ತಿ 
ಮುಂತಾದ ಪ್ರಯಾಣಸಾಮಫ್ರಿ; ಪಾಥೇಯ : *"ಬಾರ್ಥಯಮೆನೆ ಬಂಬಲಬೆಖಿಕ್ಕು” 
"ಅತಲಾ ೬೯-೧೩), ೨. ನೀರು ; ಜಲ. ಪಂಬಳ್ಳ : ೧ ""ದಾರ್ಥೆಯಂ, ಸಂಬಳ - 
ಈ ೨೦ಬಳಂ"' (ಹಂಡತ. 8-೫0೩): ಉಡಲುರಿ ತುಡಲುಂ ಸಂ.ಸಮುದುಂ ಕೊಟ್ಟು 
ಅಲ್‌ವಿಲಾಗಳ್‌ (ಮ್ಮಾ ೪-೧) ; ಬಾಪವಿಲ್ಲದ ಪಯಣಕ್ಕೆ ವಿನ್ನ ಮಡಿ ಸರಿಳಮುಯ್ತು 
(ಅಯಾನಾ ೯) : ಅದಳುವುಮೊಲಿಿ ಕಯಯ ಗೋದರ ಗುಗ್ಗುರಿಗೆ ಮುಗಿಯುಂ 
ಶಣೆಯಯ್‌ ಬೆರ್ಮಧ್ರಲಿಗನಯೋ ಬೇಟ್‌ಣ ಸ್ರೀನಧೆ ದಬಗತ್ಸೈಮೇಧನ. ಸಂಬಳಿದೋ 
(me mh. bn) 


ಸೊಬಲಿ 


೮೨೫೧ 


ಸಂಬಳಿಗೆ 


ಸಂಬಲಿ, ಸುವಲಿ, ಸಂಬಳ್ಳಿ. ಸಂಜೊಳ್ಳಿ (ನಾ). ತರೆಹಿಡುಕಿ ; ಕುಂಟಲಗಿತ್ತಿ : | ]ಸಂಬಳಿಗುಂಡು (ನಾ). (7) : ತರುವಂತ ಭಕ್ತನೆ ಮನುನಂಬಕ ಭಕ್ತವೆ ಧನದ 
*'ಸಬಲಿ 4 ಸಂಬೊಳಿ) - ತಂಭಲೀ ಪ ಕುಂಟಣೆ "' (ಕಟ ೪). ಸ೦ಪಲಿ : ಮದನನ | 


ಚಾವ ಮನ್ಮಢಸ ಗಂಧ ಚದುರಳ ಮುತು ಸಂಭಲಿಯ ಗುನ್ನ... ಅಜನ ಕೊರಳ 
ಸೂತೆಯಂತೆ (ಜದ. ಇ. 1, ೫೫-೩೧), ಸ೦ಬಳ್ಳಿ : (ಅಂಗ ಸ೦ಬೊಳ್ಳಿ : «0. 
|< ಪಂ. ತಂಬಲೀ। 

ಸಂಬಳ್ಳೆ, ಸಂಬಲ್ಯ (ನಾ). ೧. (ಮಾಡಿದ ಕೆಲಸಕ್ಕೆ ಪ್ರತಿಫಲರೂಪವಾಗಿ 
ಕೊಡುವ) ವೇತನ ; ಮಜೂರಿ : ಕುಂದಾಆರ್‌ ನಂಬಳಮಿಲ್ಲದ ದಂದಿನಾಳಂತೆ 
ಬಿರ್ಚೆ (ಛರ್ಯಾಲ್ಕ ೨:೬೯): ಮೆಯ್ಮಬೆಬದೆಯಂ ಮಣು ಮಾರ್ಗಣೆ ಕಯ್ಕಲುಂಟೇ 
ನಿನಗೆ ಸಂಲುಳದೇಮಿ ಸಮರದಲ್ಲಿ (ಐಲ್ಲುರು. ೧೫-೫೩) ; ಒಂದು ಭಳಿಗೆ ನಿಂದು 
ಮಮ್ಗುವೋಲೈಸಿದದ್‌ಲವಿದರ್ಗಗನು ಸಂಬಳವ್ಕೆ (ಅಂಡ ೫-೩). ೨. ಹಣ ; ಧನ : 
ಕೊಟ್ಟದೆರಡು ಬಕ್ಕೆ ವೊನ್ನ ೪ಟ್ಟಸಿ ದುಂದಿಗೆ ಸಂಬಳವನುಹಾಣಾ, ದಿದ್ಮಾಂಬರಗಳ) 
(ಅಣಣ ೪-೭); ಧರ್ಮದೆಂಬ ಸಂಬಳದ ಗಳಿಸಿಕೊಳ್ಳಿದೊ (ಬದರ ೨೪೯ 
ಅಖಎಂಲೂ), ೩. ಓಂದು ಬಗೆಯ ಆದಾಯ ತದಿಗೆ : ಕೆಂಗೂರು ಮಾರವಂಗಲಕ್ಕೆ 
(ಮಿಕಾ ೧೯೩೪ ; ೪೨3.೩ 1173); ಕೊಬೆದವೆ ಖಾಣ ಸಂಬಳವೊಳಗಾದ ಭೂರ್ಧ್ಟಾಯ 
ಅಪೂರ್ದಾಯಯೆಲ್ಲದನೂ ಕಾರುಣ್ಮಂ ಮುಡಿ ಧಾರಾಪುರ್ಬುಳಂ ಮಾಡಿ ಕೊಟ್ಟರು 
ಳು ಹಾಯು, ೪೪೨, 1201) ; ಅರಮವಿಗೆ ತೆಮುದ ಸಂಬಳ ಸರತಿ ಕುಡಿಕೆ ಚಿಟೆಗೆ 
ಅಧಿಕಾರಿ ಸೇರದೋದರ ಸಂಬಳ ಎಲ್ಲದದು ಬಟ್ಟಲ (೩೩ರ ಹುಳ. ಒಪ 16%), 
೪. ಕಾಣಿಕೆ ; ಉಡುಗೊರೆ : ಎನ್ನ ಎದಾರರಾಮನ ಕಳುವುವುದೆಮ್ದ 
ಕನ್ನೆಯನಮಾಸಿತ್ತಬೆದು ನ್ನುಯು ಮುತು ನೆದಾತಿದರಾಣೆ ಕೇಳ್‌ ನಿದ್ದೆ ಸಂಬಳಕೆ ಉಜ್ಮದರು. 
ಕೊಟ್ಟೆನು ಬುದಿದೆಯೆ ಕೊಟ್ಟೆದು (ಎರಾ ಊಟ). ೫. (7) : ಮುಯಯ 
ಬೆಂಬಳಿಯವ ನೀ ವಿನಗದು ಕಾರಣ ಸಂಬಳವೆ ಶಕ್ಟಾರ್ಥರಹನ್ಮವಿದೊಂಬರು 
ದೇಃಶಿಕಯ (ಸೂಟ. ೬ ಇಳ), ಸ೦ಬಲ್ಮ : ೬. ಒಂದು ಬಗೆಯ ಆಯುಧ (7): 
ಸೂಬಲ ಶಿಜಾಂಕ ಸಮಲಂಕೃತತರೀರೇ ಶಂಬರಜ ದಾಣ ಪರಿಪಾಲಿನಿ ಸುರೀರೆ 
(ಹಾಲನ ೨-೩-೪). 

ಸಂಟ್‌ವಾನಿಗೆ ೫ ಸ೦ಬಳ ಮತ್ತು ಓಡಾಟದ ವೆಚ್ಚ : ಕಲಸ ಮುಡುದರೆಲ್ಲರಿಗೂ 
ಮೊದಲೇ ಗೊತ್ತಾಗುವ ಸಂಬಳಿಸಾದಿಗೆ ಸಿಕ್ಕುದ್ಧದು (ಖಾ ೫). 
(ದೇ. 8 ಠಮಿ. ಮಲ. ಚದ್ಬುಳ ; ತುಳು. ಸಂಬಳ ; ತೆಲು, ಸಂಬಡ, ಸಂಬಳೆ. ! ಹಾಲಿ. 

ಹದ್ಬುಲ. / ಪ್ರಾ ಸಂಬಲ./ ನಂ. ಶಂ) 

ಸಂಬಳ್ಳ 'ಸಂಬಲ್ಕ' ನೋ. 

ಸೂಬಳಂಗೊಡು, ಸಂಬಳಕೊಡು (ಕ್ರಿ). (ಮಾಡಿದ ಸೇವಗಾಗಿ) ವೇತನವನ್ನು 
ನೀಡು; ಪಗಾರ ಕೊಡು : ಆಯಾಯೂಟ್‌ೌಗದಾಂತರೊಟ್ಟ್‌ಗರುತತೆರ್ಣಳುಂಬಳಂ 
ಗೊಟ್ಟೊಡಂ ಬೀಯಕ್ಕಾದುಲು ದಾಲ್ಕುಕೋಟಧನದುಂ (ರ್ಯುಕೂರು. ೨-4೬). 
ಸಂಬಳಕೊಡು : ಜನಾಂಗಕ್ಕೆ ಸಹಾಯ ಮಾಡಬೇಕೆಂದು ಟೊಂಕ ಕಟ್ಟಿ ಎಂತಿರುವ 
ಸಮ್ಮಣದರೊ ಸಂಬಳ ಕೊಡದಾರದೇ ಸರ್ಕಾರದವರು ಎನ್ನಿಸಿತು (ಉಡು 9). 

ಸಂಬಳ * ಕೊಡು, 

ಸೂಬಳಂಗೊಳ್‌ (ಕ್ರಿ). ದಾರಿಯ ಬುತ್ತಿಯನ್ನು ಪಡೆ : ಬಾಷ್ಟಬಳದುಂ *ಳೆದಬ್ಕಲ 
ವೀಯೆ ಸಂಬಳಂಗೊಳ್ಳಮೊಲಾ ತಳೋದರಿಯ ಚಿತ್ತದುವಿಜ್ಯುಳಿಗೊಂಡನರ್ಮಶಂ 
(ಅ ೩-೬೪). 1ಬ೦ಬಳ್ಳ (ಸಾ ಸಲಲ) 4 ಕೊಳ್‌) 

ಸುಬಳಂಬಡೆ (ಕ್ರಿ). ಮಾಡಿದ ಕೆಲಸಕ್ಕೆ ಪ್ರತಿಫಲವಾಗಿ ಹಣವನ್ನು ಪಡ 
ಆ ದುರಾಶೃಂ ಕಾಮರೂಶಧೂಟಂಗೆ ಲೇಖವಾಹಕೆದಾಗಿ ದುನ್ನೆಯ ಬುಂಡಲಿಕ 
ಸಾದುಂತಾದಿ ಮೇದೀವಪ್ರಧಾಗಳ ಸಭೆಗೆ ಲಲೆಯಿಮೋಲೆಯನದಿತಿ ಸಂಬಳಂಬಡೆದು 
ಆಗರ ತೆಗಟ' ಜೀವಿಸುತ್ತುಂ (ಆರ್‌ಜಾ ೩-೧೨೮). (ಸಂಬಳ, 4 ಪಡೆ) 


ಧತ್ತನೆ ಅಲ್ಲಲ್ಲ ನಿಲ್ಲು ರುಣ ಇದರು ನಾವಿಂಗೆ ಸಂಬಾಳಗುಂಡುಟ್‌ದುಕೊಂಟದರು 
ಛಕ್ತರಪ್ಪರೆ (ಅಂವಾ. 6 3-೩೪), ""ಪ್ರಯಾಣಕಾಲದ ಸಾಮಗ್ರಿಯ ಗಂಟು" 
ಯಾವ 6. ಊತ), |ಸಂಬಳ್ಳ ಗುಂಡು) 

ಸಂಬಳ್ಳಿ, ಸಂಬಾಳಿ, ಸಂಬೊಳ್ಳಿ, ಸಂದೋಳಿ, ಸಂಧಾಳಿ, ಸಂಭೋಳಿ, 
ಸಂಬಳ, ಸೆಂಬುಳಿ (ನಾ). ೧ ಎಚ್ಚರಿಕೆಯನ್ನು ಸೂಚಿಸುವ ದಾರಿಬಡಿ 
ಎಂಬ ಮಾತು : ನಕು ದೇಹ ಕಂಕೌಗೋಲುವ್‌ದು ಬಾಖ್‌ಸುತ ಕೈಬಿಡದ 
ಸಂಬಳ ಸಂಬಳೆಂದೆಂದು ಕೊಸರುತಿಹ ಬಾಯ್ದಲಯ ಬೀದಿಬೀದಿಯೊಳು ಖುಳಿದಂ 
ಸತ್ಯಸಂದನ್ನದು (ಹಾಹಾ, ೧೧-೬೨) ಸಯಳಿ ಜೀಯ ಇಂದು ಮಳೆಯುದುದಆ್‌ಂದನೆ. 
ಮುಅದಿಂಭನು ಕೊಂಬುದದಿಲ್ಲ (ಹಾಡ ೫-೬೧). "ಸಂಬಳಿಗೋಲ್‌' ಪರಾ. ಬಂದಾಳ 
2೧. ಧೂಪಂ ವಿಳಯದಲಿ ಸಂಬಾಳಿ ಪಾಯವಧಾರುಗಿಳ ರಭಸ ತುಳುತಿದವು (ಇಮ್ಮುರ್ರ. 
ಒಂ. ೨೫೬ ತು), ಸ೦ದೊಳ್ಳಿ 2 ೧. ತಾನು ಹದುಳಿಲಿಹಿಕೊಂಡಿದ್ದ ಧತ್ತನು ದುದಿಸಿ 
ಪುರವೀಧಿಯಲಿ ಬಡುತಂ ಸಂಮೊಳಿಯನ್ನದೆಮ್ಮುದುವಿತು ಬಗೆಗೊಳ್ಳ (ಟಂಪ್ರ ಹಾ-ಇ), 
ಷಿ. ಹೊಲೆಯ; ಅಂಬಿಕಾಲತಿ 


1 


ಯಾ, ಸುದೊಳ ಸುಂಬೊಳಿ)| ಎನ್ನುತ್ತ ಇಂದಿನ್ಲೂ ಇದೇನೆ (ಬಹ ೧೬೩೬); ಕುಹನವೇನದಿಂ 
 ಯುಗತಾಲೆಯ ಮುಂದೆ ನಂದೋಳಿ ಸುದೋಳಿಯೆಂದೊಅಲುತ್ತಂ ಪೊಂಗುತ್ತಿರಲು ಶಿ ಇ 
೪-೧0 ಈ) ; ಸಮಾವಕೆ ಬಂದನೊಳಗಿರ್ವದಲ್ಲೆಂದು ನಂಜೋಳಿಯಂ ನುಡಿವುತಿದಿರಿಂಗೆ 
ವಡತಂದನು (ಉಳಿ ೧-೫) ಸಂಧಾಳಿ, : ೧. "ಸಂಧಾಳಿಕೆ' ಪರಾ. ಪಂಧೋಳಿ: 
ಪಿ. ಇನ್ನು ನಿಮಗೂ ತಮಗೂ ಸೊಮ್ಮು ಸಂಬಂಧವಎಲ್ಲದಂದು ಕಂಡಾಗ ತೊಲಗುದಯೆ 
ಸಎಧೋಳಿಯೆಂಬ ನಾಮುಂಕಿತವಂ ಕೊಟ್ಟು ತೊಟಾ" ಪೆತ್ರಮಂ ಬರೆದರಾಗಿ (ಉಡಿ. ಇ 
ಇಒ: ಸೆಂಬಳ್ಳಿ : ೧. "ಸೊಂಬಳಿಗೋಲ್‌' ಪರಾ. ಜಿಂಬುಳಿ : ೧. 
`ಸೆಂಬುಳಿಗೋಲ್‌' ವರಾ. (ಡೇ. 8 ಶಲಯ. ಸಂಬಳಿ, ಸಂಬಡಿ, ಸಂಬರಿ] 

ಸಂಬಳ್ಳಿ “ಸಂಬಲಿ' ನೋ. 

ಸಂಟ (ನಾ). ಸಂಪುಟ; ಭರಣಿ; ಕರಂಡ : ಕನ್ನೆಯರು ಕನಕಮ್‌ತ್ರಿಳದ ನಂಬಿ 
ಹಡಪ ಮ್ನೋರ ಗಿಂಡಿ ಎಗ್ಗಳಿಯಖಳ ವಿನಿಯೋಗಬಾಸ್ವೈದಿ ಪೋರೈಸಿ ಬಂದರಾ 
ಸೌಂದನಿಯ ಕೆಲಬಲದೊಳಾನಂದದಿ (ಅಮುಲ್ಯ ೨-೬-ಇಾ). (6 ಮರಾ. ನಂಲಳಿಗ 


3, ಸಂಬಳಿಗ (ನಾ). ಬುತ್ತಿಯನ್ನು ಒಯ್ಮುವವನು: ಕನು ದುನ ಧನ ದಂಚನೆಯುಳ್ಳನ್ನಳ್ಕೆ 


‘le 


ಸಂಬಳಗಾರ (ನಾ). ತಿಂಗಳಿಗೆ ಅಥವಾ ವರ್ಷಕ್ಕೆ ನಿಗದಿಯಂತೆ ವೇತನವನ್ನು | ಅ 


ಪಡೆಯುವವನು : (9). (ಹಂಬಳ 4 -ಗಾರ (ಆ -ಕಾಅ)| 


ಭಕ್ತನೆ ಇದರೆಲ್ಲರು ಎದೆಯಲ್ಲಿ ಕಲ್ಲನಿಚ್‌ದುಕೊಂಡು ಸಾವಿಂಗೆ ಸಂಬಳಿಗರು ಕಾಣಾ 
(ಅಚ, sean). (Kou, (- Kae, - ಇಗ 

ಸೂಬಳಿಗೆ (ನಾ). ೧. ವೀಳೆಯದೆಲೆಯನ್ನು ಇಡಲು ಸಾಮಾನ್ಯವಾಗಿ, ಲೋಹ 
ಮುಂತಾದುವುಗಳಿಂದ ಮಾಡಿದ ಮುಚ್ಚಳವಿರುವ ಡಬ್ಬಿಯಂಥ ಒಂದು 
ಸಾಧನ : ಎಚೆಯ ಕೆಚ್‌ಯಂತೆ ಬತ್ತಿರ್ದ ಗಲ್ಲಮುಂ ಆರ ಮೆಟ್ಟಿದ ಸೂಬಳಿಗೆಯಂತೆ 
ಬತ್ತಿದ ಮೂಗುಂ (ಉರಾಜ್ಯು ಇ-ೂ); ಕೆಂಬದಲ ಸಂಬಳಿಗೆಗಳಎಳಂ ಗರುಡೋದ್ಗಾಂದ 
ಬಟ್ಟೆಯ ಕಯಿಗೆಗಳೂಳಂ ತೀವಿಯುತಾಮಿಂ ತೆಆದ ಬುಧುರ ಸುಗಂಧವಸ್ಬುನಂದೋಹಮಂ 
ಹಡಿದು (ಉಗಿ ಒ-ಇ ಪ): ಮಿಗಿಲು ದೋದತಿ ದರ್ಭೆ ಸಂಬಳಿಗಗಳನೊದದೆಡೆಯಿಲಿ 
ಮಡಗಿ (ಒಂಪು ೫೬-3); ಸುಲಲಿತಕ್ರಮುಕದೊಂದೆಲೆಯ ಸಂಬಳಿಗೆಯ ಅಲದೆ 
ನಿಂದಿರ್ದಳು (ಮೋ ೫೪೦). ೨. ಹೊಲ, ಗದ್ದೆಗಳಿಗೆ ನೀರು ಹಾಕುವ ಒಂದು 
ಬಗೆಯ ಸಾಧನ; ಕೈಕಪಿಲೆ : '"ಎರಡು ಜತೆ ಆಗಲ ಬಾಯಿಯ ಬಾತ್ರೆಗಳಿಗೆ ಎಂಡೂ 
ಕಡೆಯಲ್ಲಿ ಹಗ್ಗಗಳನ್ನು ಜತೆಯಲ್ಲಿ ತೂಗುತ್ತಾರ. ತೂಗುದದರು ಆಚೀಚಿವ ಎತ್ತರದ 
ದಂಡೆಯಲ್ಲಿ ನಿಂತಿರುತ್ತಾರೆ. ವಡುದೆ ನೀರಿವ ಕುಳಿಯುರುತ್ತದೆ; ಅಲ್ಲಿಗೆ ಕರೆಯ ಬರು 
ಬಡುತ್ತದೆ. ಇಂಥ ನೀರಿನ ಪಾತ್ರೆಗಳಿಗೆ `ಸಂಬಳಿಗೆ' ಎನ್ನುತ್ತಾರೆ'' (ಹಾಹ್‌. ೩); ಆ ಬತ್ತದ 
ಸತ್ತಿಗಳಿಗೆ ಸಂಬಳಿಗೆಯಿಂದ ಬೀರುಹಾಳಟಮದು (ಹಂಜ, ಅ). ೩. ಹೋಳು; ಧಾಗ; 
ಹಲ್ಲೆ : ಕಣುತ್ತುದಗ್ರತರದಾರಿಯುವಂದರುಬಾಹದಾರಿ ಪ್ರೆಜಯ್ದೊಡೆ ತರೆದಾರಿ ಸಗಳ ರಂ 


ಸಂಬಳಿಗೆಗಾತಿ 


ಸದುವನಾಗಿಸಲಂತ ಮತ್ತ ದುಯ್‌ಎಡುಪಿನೊಳೆಯ್ದೆ ಪಂಬಳಿಗೆಯಾಗಿಕೆ 
ಪೋಬ್ಮುಡಿವಿರ್ದನುರ್ಬಿಯೊಳ್‌ (ಮಿತ್ರ ೧೧-೩೬೩). 
(ಜೇ. 8 ತಮಿ, ಚೆಮ್ಮಳಿ; ತೆಲು. ಸಂಬಳ, ನಂಬೆಲ, ಸಂಬೆಳ,/ಸಂ ಸಂಭ್ರಟಕ) 
ಸಂಬಳಿಗೆಗಾತಿ (ನಾ). ಎಲೆಯ ಬುಟ್ಟಿಯನ್ನು ಹಿಡಿದಿರುವವಳು: ಸಂಬಳಗೆ | 
ಗಾತಿಯೂ ರೊಹಾದಡದವೂೂ ಫತ್ತಿರದಲ್ಲಿಯ ಇದ್ದರು (ಇರ ೧೦೦). 
(ಉುಬ್‌ಗ್‌ + -ಕಾತ್ರಿ) 

ಸೂಬಳಿಗೆದೆಗೆ (ಕ್ರಿ). ಒಳಗೇ ಅಡಗಿಹೋಗು; ಮೇಲೆ ಕಾಣದಂತೆ ಹುದುಗಿ! 
ಕೊಳ್ಳು : ತಲ ಹೆಗಲೊಳಗಾಳೆ ಕುಸಿದು ಕಾಯಂ ಶಗ್ಗೆ ಸಂಬಳಿನದೆಂಾಬ. ತೆಗದು 
ಜೆಗಲೆಲುದುಗಳು ಬೆಪ್‌ ತಗ್ಗೆ (ಓಓಂ. & ೫೫-೨0 (ನಂಟಿನ ೪ ತೆಗೆ] 

ಸಂಬಳಿಗೆದೋಗು (ಕ್ರಿ). 3 ಸಂಬಳಿಗೆದೆಗೆ : ತೆಗೆದಚ್ಚರ್ಜುಸರಂಬು ಶೀರ 
ತುದಿಯ ದಾಲಂಊಬರಂ ನಂದಿ ಸೌಳಗೆದೋನಂತಿಲೆ ಬೋಡ ಸಂಬಳಿಗಹೋಯ್ತೆಂಬನ್ನೆಗೂ 
ಕೆಂಂಡುದು (ಜುಖರಾ, ೪-೧); *'ಸಂಬಳಿಗೆಪೋಯ್ತು - ಸಂವುಟದಾಗಿ ಹೋಡುತು 
ಎಂದರೆ ಮೈಯಲ್ಲೇ ಆಡಗೌತು'' (ಹಂ ೨೬೪). 

(ಸಂಬಳಿಗೆ $ ಟಂ, (ಇ ಭೋ 

ಸೆಂಬಳಿಗೋಲ್‌, ಸೆಂಬುಳಿಗೋಲ್‌ (ನಾ). (ಹೊಲೆಯನು ತನ್ನ 
ಬರುವಿಕೆಯನ್ನು ಸೂಚಿಸಿ, ಜನರು ಪಕ್ಕಕ್ಕೆ ಸರಿಯುವಂತೆ ಎಚ್ಚರಿಕೆಯನ್ನು 
ನೀಡಲು, ನೆಲದ ಮೇಲೆ ಕುಟ್ಟಲು ಬಳಸುತ್ತಿದ್ದ)ದೊಣ್ಣೆ,-ಕೋಲು : 
ಚೆಯಾಲಕಿನ್ನೆ . . . ಸಂಬಳಿಗೋಲಿಂದಿರದೆ ಪಳಂಚಿಸಿದಳ್‌ ಜರ್ಯುರರದವೊಗೆಯಲ್ಲೆ 
ಪೃಪಸಧಾಳುಟ್ಟಮಮಂ (ಉಂ ೬೪); ಹೊತ್ತ ಕಚುವಿಡಿದ ಸಂಬಳಿಗೋಲರ್ವಿತ್ವರಂ 
ಉತ್ತ್ರಮೋತ್ತದು ಕರುಣಬಾರಿಲಿ ಸುಧಾತರಂ (ಸಾಹಾರ. ನ ೨-೨); ಸಂಬಳಿಗೋಲ 
ಮುಡು-ಂಚೆ ಳಗೆ ಸಮರಿತಿಬ್ಬ (ಆಲಾ ೧-೭-೧೩). ಸಂಬಳಗೋಲ್‌ : ಅರಳ 
ದೊಳಿಡಿದದೊಂದು ಸಂಬಳ. ೪ಕಗೋಲಿಂ ಗಿದಿತಂ ಬ್ರೊಲೆಯನ ಮಾಳ್ಕೆಯೊಳಿರ 
ದಾಳ್‌ ಇರಟದೇಷದಿಂದೇಳ್ತಂದಂ (ತಿಸಿ ಇಇ). ಜಂಬಳಿಗೋಲು : ಎಂದ 
ಸಂಬಳಿಗೋಲು ಉರೊಡಲು ಕೆಂಗಣ್ಣು (ತರಳ ೧-೧೬); ಸಂಬಳಿಗೋಲ ತಿರುತುತ 
ಒಂದಾಗಿ ತದಲಿಗುಹಿತ ಮುಂದುದಾದು (ಲಾ ೬-೧೫); ಸಂಬಳಿಗೋಲು 
ಕೈದಂಜು ಉಡಿಯ ಪಿಡಿದು . . . ಪರಾಕೆಂಯುಯಬ್ಟರಿಸಿ ಘೋಷಿಬಿತ್ತೆ (ತರಂ 
೧೧-೬೦): ಪಂದೋಳಿಗೋಲ್‌ : ಕೈಯಲಿ ಧಿಹಿದಾ ಸಂಬೋಳಿಗೋದ್ರೆಗಳುಡು ತೊಗಲ 
ಮಿಳಿದರೆಯ ಮುದಿಗವರಿಬೊಪ್ಪಿದೆನು (ಜನಾ ಬ-ಇಒ), ಸೆಂಬಳಿಗೋಲ್‌ : ತಿದಿಯುಂ 
ನೆಯ ಸ01ಬಳಿಗೋಲು101ಕೆಂಪುಂ ಪೊಸಮಿಳಿಯುಂ ಬೆರಸೂತೆ ಬಂದು ಪೂಟಲಂ 
ಪುಕ್ಠ್ಮರ್‌ (ಟಂಖು. ೯.ಟ). ಸೆಂಬುಳಿಗೋಲ್‌ : ಉಂದೃತಮುಪ್ಪ ಕೊಂಬಳಿಯ. 
ಸೆಂಬುಳಿಗೋರ್‌ ದಸರಂ ಮಿಸುರ್ವ ಕೆಂದಳಿರತಿಪ್ಟೂ ಬಂಧುರ ಛಲಂ ಸತಿ ಮುಟ್ಟದ 
ಪೊನ್ನ ಟ್ರುಲ್‌ (ಶಾಟಿಪು ೩೧೬೬), ಸಂ, * ಕೋಲ್‌, 

“ಸೆಂಬಳಿತರ್ಮೋಗು (ಕ್ರಿ). ೫ ಸಂಬಳಿಗೆದೆಗೆ (7) : ಅಲದ ಕಿರ್ತ್ತು ಮೇಯ್ಮೆ ೧೮ತು 
ಕಣಳಾಲು ದೊಳಳಾಲ್‌ ಮುಖಂ ಧುಷೆನು ತಲೆ ಬಳೆಯಾಗ ಸಂಬಳಿತದೋಪಿ 
ದೂಂದೆರಡಟ್ಟಿಯೋಡಲುಂ ತೊಲಗದ ಬಂದು ಸಃ ಳಿಪ್‌ದರಿರ್ಬರುಮುಹದರಂಗ 
ಭೂಮಿಯೊಳ್‌ (ಎಡ. 1೧ರ, ಸೊರಬ. ೧೭೫೧೩; 1199), 

(ಇದು 'ನಂಬಳಗದೋಗು" ಎಂಬುದರ ಅಥಲಿಬಿತದಿರಬಹುದೆಗ 
ಸಂಬಳಿಹು 'ಸಂದಾಳಿಸು' ನೋ. 

ಶಂಬಳಿಸ್ಕು ಸಂಪಳಿಷು (ಕ್ರಿ). ಹೋಳುಮಾಡು ; ತುಂಡುಮಾಡು : ಲಂಬಳದ 
ಕಾಯ ಕೈಸೇದಗೆಯ ಸಮದಾಗಿ ಸಂಬಳಿ!ಐಾಗಾ ರಿ1ಹಳಂಂಡೂಣಗಲಿ, 
ತುಪ್ಪದೊಳಗಿಳಿದುಂ ಬಟ್ಟು ಹುರಿದು (ಹತತ ೧೧೫೩); ಅವರೆಡದ ಉಲ 


೮೫೨ 


13 


| 
20 
೨9 


“ 


ಹಾಕಗಳನು ಬವಿಯುಪ್ಪ ತೆಅದಿ ಹಯಾಗಿ ಮುಡಿಸಿ (ಐದ್ಮುಳಿ, ೯-೩೩); ಕಡಿದರಿದು ಕತ್ತರಿಸಿ | ಅ 


ಪಂಬ್‌ಾ ಸಂಡಸುಯುತೊಡಸೊಂದನೆ ತುಂಡರಿಸಿ ... ಕೆಡೆದುದಾಗೆ (ಹಾಡು. ಒಂ). 


ಸಂದಾರಟಕ್ಕುಲಿ 


ಸಂಪಭಿಸು : ೧. ತೆಳುವು ತೆಂಗಿಪತಾಯ ದೊಡ್ಡ ಸೇವಗೆಯಂದದೊಳಗೆ ಸಂಭಳಿ ಟಾಂ 
ಬಧಿ]ಸಿ (case ೬-೧೬). I, - ಇಷ್ಟು) 

ಸಂದಾಧ (ಗು). ೧ ಇಕ್ಕಟ್ಟಾದ ; ಒತ್ತಾದ. (ನಾ). ೨. ಇಕ್ಕಟ್ಟು; ಒತ್ತಡ. 
೩. ಇಕ್ಕಟ್ಟಾಗಿರುವ ಸ್ಥಳ : ''ಂದೆಡೆಯ ಟ್ರಶದೊಳಂ ಸಂದಾಧಮೇದುತು"” 
(ಮಾ ೧೪೩-೫೦), ೪. ಕಪ್ಪ; ಮುಖಿ; ಅಳಲು: ಪ್ರಕಟಸುತ ಮುಂಬಂದ 
ಎಟ್ಟುಸಿರ ಸಂದಾಧವಿಂದ ಪೊಯುದಿಳ್ಳಗಳಲಿ ನೀಟಪೀಕಾಗ್ರಮೊಳರ್ವ ಬೊಪ್ಪನ ನೋಡಿ 
(ವಣ ೨ ೪-೨). ೫. ಅಡ್ಡಿ; ವಿರೋಧ. ೬. ಅಂಜಿಕೆ; ಭಯ. ೭ ಶಾಪ. 
ಆ. ನಂದೆ; ತೆಗಳಿಕೆ". ಸಾವು; ಮರಣ. ೧೦. ಸ್ತ್ರೀ ಜನನಾಡಿಗೆ : -ಪಾವುಂ 
ನಿಂದೆ ಭಗಂಗ್‌ಳೆಯನಿತು ಸಂದಾಧಾಹ್ಮಯಂ"' (ಕಾವಾ. ೧೫೬), ನಂ.) 

ಸಂದಾರ, ಸಂಬರ,, ಸಂಭರ, ಸಾಂಬಾರ್‌, ಸಾಂಬಾರ, ಸಾಂಬಾರು (ನಾ). 
೧. ಅಡುಗೆಯ ರುಚಿಯನ್ನು ಹೆಚ್ಚಿಸುವ ಕೊತ್ತಂಬರಿ , ಮೆಣಸು , ಜೀರಿಗೆ 
ಮುಂತಾದ ಮನಾಲೆವಸ್ತು; ಉಪಸ್ಮರ: ಹುಳಿ ದುಣಸು ಸಂದಾರ 
(8ಎ. ಮಾಕರಿ ೪ರ. 132); ಪಂಟುತಿರು ವಂಬದಿಲು ಎಂಬುವರು ಮಾನವರು 
ಸಂಬಾರವರೆವ ಬಲು ಕಲ್ಲ ಹರಹೆದು ನಂಬುದವರಾರು (8೮, ೨9), ೩. ಹುರಿದ 
ಮೆಣಸಿನ ಕಾಯಿ, ಧಾಯ, ಜೀರಿಗೆ ಮುಂತಾದುವನ್ನು ಕುಟ್ಟ ಅಥವಾ 
ಆರದು ಮಾಡಿದ ಪುಡಿ: ಇಂಐಂ ಮಾದುಫಲಂ ಪೊಸ ನಿಂಬೆಯ ರಸದಿಂದಮೂಡಿ 
ಮಣಿದ ಪುದಿಯಿಂ ನಂಬಾರವೆಲಿಯ (ರಾ. ಯೆಲ್ಲಂ ಬೆರಸು] ದಾಡಿದರ್ದಳಿತಾಂಬುಜ. 
ಪದಯೆಯರು ಮಿಸುವ ಪೊಸದಾಡುಗಳಂ (ಫಣ್ಮಾಕ ೬-೪೬) ಮೃಗಳುಲದ ಕಂಡಂಗಳಂ 
ಕೊರೆದು. .. ಲವಣಾದಿ ನಂಬಾಲದುಂ ಪಚ್ಚಿ ಬೇಯಿಸಿ (ಹೂ. ೪-೬). ಸಂಬಧ: ೧, 
ನೀಂ ಬೆಸರ ಪಂದಿಯಾದಂದಾಂ ವೃಟ್ಟದೆನಪ್ಟೊಡಂದ ಬೇರಟೆಯ ರೆವದಿಂದು ಪಿಡಿದು 
ತಂದು ಪಂದಿಗಲಂಪಿಂ ಸಂಬರದುನಟ್‌ಡಯುಸದೆ ಮಾಣ್ಪಬೆಸೇ (ಜಬ. ೧೩-೬೬): ಕಡಲೆಯು. 
ದಾಡಿ ದೆಂದುಕುಳಿಗೊಂಡುದು ಸೊಂಡಗೆ ಕೂಡೆ ಸಂಬರಂ ಬಿಡದಗುಂಟುಗೊಂಡುಲು 
ಯ್ಯೂಬಿ ೧೯ ಪಿ. ನೀಡೆ ಪಾದುಳಿಪ ಸಂಬರದಾಡಂಬರದುಸೆಯ ಪೊರೆದು . . , 
ಖಾದ್ಮಪ್ರತಾವಮಂ ಸತಿ ಸಮೆದಳ್‌ (೧ಜು ೧೮-೪7). ೩. ಸಾಮಗ್ರಿ ; ಲವಾಜಮೆ: 
ಗಂಧಪುಜ್ರಾದಿ ದುಂಗಳದ ಸಾಮಗ್ರಿಗಳ ವಾವಾಸುಖದ ಶುಭದ ಸಂಪದದ ಸಂಬರಂ 
ಖದುವಿಸಿತು. (ಅಂಧ ಕಾಸಾ), ಪ೦ಧರ; ೩. ಹೆರರುವಡೆದ ದಿದ್ಕಮೂಲಿಕೆ 
ಪಾಷಾಣ ರಸದ್ರವ್ನನ6ಲಸಂಧಅದ ದಸಗೊಂಡು ದೇಡಲು ತಂಗುವ 
ಗಂಧಿಗವನೆರಂಗಳಿರ್ದುದಿಕ್ಕೆಲದಿ (ಲೋಪಕ. ೬.೧೯). ಪಾಂದಾಲ್‌ : ಇ. 
ಮಸಾಲೆಪದಾರ್ಥವನ್ನು ತಿರುವಿ, ತೊಗರಿಬೇಳೆ, ತರಕಾರಿಗಳನ್ನು ಹಾಕಿ 
ಮಾಡುವ ಒಂದು ಬಗೆಯ ಮೇಲೋಗರ ; ಹುಳಿ : ದುಡಿಬಟ್ಟೆಯಲ್ಲಿ ತೈಂತಾತಂ 
ಸಾಂಬಾರ್‌ಕಾತಂ ಅಂದರೆ ದಖರನ್ನ ಹುಳಿಯನ್ನ ಎರಡನ್ನೂ ಕೆಟ್ಟಿಕೊಡುವಳು (ಚಂ. 
ಇಹ); ಅದರು ಬಿದದ ತಿಧಿಒದೆ. ದೋಂಡಾ ಸಾಂದಾರ್‌ ತಯಾರಿಸುತ್ತಿದ್ದಾರೆ (ಆಗ 
೧೧೧). ಸಾಂದಾರ : ೧. ಅಳು ಖಾಲ ಸಾಾರದನ್ನು ದೊದಲೇ ರುಬ್ಬಿ ಅಗಮಾ೦ಿ 
ಇಟ್ಟುತೊಳ್ಳುತ್ತಿದ್ದಳು (ಮುರಾ ೫೬), ೫. ದುಣಸಿನಲ್ಲಿ ಒಂದು ಬಗೆ : ದುಸಿನಲ್ಲ 
ಮೂರುಡಾತಿಗಳುಂಟು; ಕುಮಳಿಸಾರು; ಸಾಂದಾರ, ಅರಿಶಿಣ ಮೂರ್ತಿಗೆ (ಹಾಗ. ೩೬). 
ಪಾಂದಾರು: ೨. ಇಡ್ಲಿಯನ್ನು ಸಾಂದಾರು ಅಧವಾ ಶೊಗಿನಕಾಯಿ ಚೆಟ್ಟಿಯಂಡವೆ 
ತಿನ್ನಬಹುದು (ಅರುಗಿ ೧). 1 ಸೆಂ. ಸಂಭಾರ) 

ಸಂಬಾದಗಾಗೆ, ಸಂಬರಕಾಗೆ, ಸಂಬಾರಕಾಗೆ (ನಾ). ಒಂದು ಬಗೆಯ ಕಾಗೆ; 
ಕಂಪುಕಾಗೆ; ಕೆಂಬೋತ: ಸುಂದರೇಶ್ವರಂ ಸಂಬಾರಗಾಗೆಗೆ ದ್ಯುತ್ಮುಂಜಯ 
ಮಂತ್ರೋಟದೇಶಮನಿತ್ತ ಲೀರೆಯಂ ನಿಮಗೆ ನಿರವಿಬೆಂ (ಹಾರಾಜ್ಕ, ೩-ಣಾ-ಗ ಪ). 
ಸಂಬದಕಾಗೆ : «6. ಸಂಬಾಧಕಾಗೆ : ಮೇಲೆ ತಿರುಗುತ್ತಿದ್ದ ಒಂದು ಸಂದಾರಳಾಗಿ 
ಅದಳನ್ನು ಹದರಿಸಿತು (ಟೀಯು. ಟಾ). (ಸಂದಾರ, 4 ಕಾಗಿ 

ಸಂದಾರಚಕ್ಕುಲಿ (ನಾ). ಮಸಾಲೆಪದಾರ್ಥ ಬೆರೂ ಮಾಡಿದ ಕಾರದ ಚಕ್ಕುಲಿ: 
ಬಾಡಮುಗೆಲಿದ ಖಜರ್‌ರಚೆಬ್ಬುಲಿ ಸಂದಾರಚಕ್ಕುಲಿ . . . ನೀಡುವರು (ದಾ 
ಅ). (ಕಂಬಾರ * ಚಕ್ಕುಲಿ! 


ಸೂತಕೃತೆ 


೮ಓರಕಾಒ 


ಸೂತ್ರ 


೨. ಅಲಬಗರ ಜಾತಿ; ಬೆಸ್ಟರೆ ಜಾತಿ: ಸೂತಖಲಸಂಭವವ ಛುನಸಲ್ಮಾತ ಕರ್ಣನು | | ಸೂತಿತಾರೋಗ (ನಾ). ಹೆರಿಗೆಯ ನಂತರ ಉಂಟಾಗುವ ರೋಗ ; ಬಾಣಂತಿ 


ಸಾಳಿದಾತರು ಸೂತನಾಡಡೆ ಮುದ ಕೇಳನ್ವಯಳೆ ಹಳಿದುಂಟೆ (ಇಟ್ನಾಳ ಅ. 
[oN 
ಸೂತಕೃತೆ (ನಾ). ಹೆರಿಗೆಯನ್ನು ಮಾಡಿಸುವಬಳು : ಸೂಲಗಿತ್ತಿ: "'ಬಂತಕತ 


ಖಾಯಿಲೆ : ಬಂಡಲಾದಿ(ಧೃತ)ಲೇಷ್ಮ , . . ಸೇವಿಸಲು ಬದು ಬಗೆಯ ಕಾಸೆಗಟು 


-- » ಕೈಶ್ರಿಮದಿದಗಳು. ಸೂತಿಕಾರೋಗಗಳು . . . ಇದೆಲ್ಲಾ ದುಬವದ್ಧ 
cam, sam (to) 


ತಾ. ಖಂತಿಕೃತಿ]ಯಣೆ ಸೂಲಗಿತ್ತೀಯಳ್ಳುಂ'' (ಮಾಲಾ ೧-೪) (ಹಂ. ಸಂತಕ್ಯತಾ) | 6 | ಸೂತಿತಾದಾಯು (ನಾ). ೧. ೫ ಸೂತಿಕಾಮರುತ : ಒರಳನೊಳಗಡು ಹಿಂಡುವ 


ಸೂತಗ (ನಾ). ಸಂತಾನ: ಬಹಳಿಯ ಬೊಂದುದೇವಷೆಗ್ಸ್‌ಡೆ ೫೫ ಮಾಯಕ 
ಆರೂ ೩೩೩ ೧ಗೆ ತೃಹೀಯ ಸಂತನದ ಬಲಾಡಿ ಗಳಾಂಡ . . . ಮಲ್ಲಿವಾಧಧಟ್ಟರ 
ಮಕ್ಕಳು (ಎ೩ ೪ಡಿ. ಶೀರ್‌ಜ. ೭೪: 149% [ಆ ಸಂತ) 

ನೊತದ (ವಾ). ೧ ಸೂತಕುಲದಲ್ಲಿ ಜನಿಸಿದವನು: ಗಂಗೆಗೆ ಳೆಮ್ಮಡೆ 


ಮಿಂದುತ್ತುಂಗಲ್ರವಿ ಕೊಟ್ಟು ಮೋಗೆ ಸೂತಂ ಕಂಡಾತ್ಮಾಂಗಹೆಗೆ ರಾಧಗಿತ್ತು ಮುಮಂ | 


ಗೊಳೆ ರಾಲಧೇಯಬಿನಿಸಿ ಗಂತಜದಾದ್ಯೆ (ಈಶಾ ೯-೬೫); ಗಳಸಿಸ್ಥಳಕೆ ರಥದ 
ಮಡೆ ಮೋಜನೆದಳವಿಯಲಿ ಲಂಥಿಸಿತು ಪಯತತಿ ಸಂತಜರು ಸಹಿತ (ವಾರ. 
೬.೩). ೨. 6ರ: ಸೂತಜಪ ರಥದ ಗಾಲಿಗೆ ಸಿಲ್ಕನಿಕ್ಕಿದ ದರತಳದೊಳಡವಿಲ್ಲಿದಂಗೆ 
ವಾಂ ಮುಳಿದೊಡೆ (ಹಂಗ. 24-೪೨೬ (ಕಂ) 

ಸೂತಜಾತಿ (ನಾ). ೫ ಸೂತಕುಲ ೨: 
ಶಯದೆಂತಾಯ್ತು (ಲದ್ಮಾ 8೨-33). 1ನ. 

ಸೂತತನ (ನಾ). ಸಾರಧಿಯಾಗಿರುವಿಕೆ; ಸಾರಥಿ ತನ: ದಖರಾಂತಕ 
ಹೂತತವತಲದರೆ ಉದಲಿ ಳೌರದನ ಕೂಡೆ (ಬನ್ಮಾಲ್ರೂ. ೬-೬೨). (ನಂತ 4 - ಇದ) 

ನೂತತ್ಯ (ನಾ). 3 ಸೂತತನ : ಬೊಮ್ಮುಂಯುತೇ ಸೂತತ್ವಬಾದದೆ ರಾಯ 
ಹೇಳ ಶ್ರಿವೃರದಹನದ ಕೆಯ (ಉಪಾಗಿ (ಸಂ.1 

ಸೂತನಂದನ (ನಾ). ೧. ಸೂತಕುಲದಲ್ಲಿ, ಜನಿಸಿದವನು. ೨. ಕರ್ಣ : ಪೂತು 
ಮಿರಯರೇ ಸೈರಿಸಾದಡೆ ಸಂತವಂದನ ಎನುತ ದಾಣದ್ರಾತದಲ್ಲಿ ಹೊದಿಸಿದನು 46೧೯ದ 
ರಧವನಾ ದಾರ್ಥ (ಅನ್ನಾ ೩೨-೩೨. ಸೂ.) 

ಸೊತಸುತ (ನಾ). ೧ ಸೂತನ ಮಗ. ೨. ಕರ್ಣ : ಬೀರಮ್ಟುಮಖಾವಿರೆ ವಿಜುಃ 
ಸಎತಯಿತಂಗೆಡೆಗೊಂಡು ಕೈಲಾರದಿಂದೂಪಿಲಿತ್ತೂಡದುಂರಾಯ್ತು "ಮಂದಾ ೧-೪): 
ಬಾತುರೇ ಕಲಿ ವಾರ . . . ದ್ರೋಗಾನ ಸಂತಖಿತ ಕೃಪ ಗುರುತರ ಗೆಲಿದ 
ಓಳಿಕೇದು (ಬಮ್ಮಾರಿ ೪:೫). ಹ) 

ಶೂತಿ (ನಾ). ೧ ಹುಟ್ಟು ; ಜನನ : "'ಒದೆನಂ ಜಂ ಚ್ರಲದಂ ಗಯುಂಯುರುತ್ಛತ್ತಿ 
ಸೂತಿಯೇಕಾರ್ಥದಿವಿಂತಿನಿತು೦'' (ಉದ್ಬಕೂೂ ೧-೩): ಸೂತಿಯಿಂ ಕಪ್ಪಾದ ಹಲ್ಲುಗಳು 
ಮಚಿದುತಿರ್ಹಾತವೇ ಮುದ್ದ ಸುರೆಯಂ ಬಡಿದರಂದಚ್‌ವುದು (ಲ್ಯ ೪-೨೨-೪) 


ಸಎತಖಗಾತಿಯೆೇಳೀ ಧಮರ್ಜಿೀದಾತಿ 


೨. ಹೆರಿಗೆ ; ಪ್ರಸವ ಒ ಮಗು; ಕೊಸು : ''ಸೂತಿ ತಾಬಿವಿಕುಮನತ್ಮಕಬ್ಧಲುದು 


ಕೇದಲಮಾತ್ಮ ಬದ್ಮಾದಾಚತಕು'' (ಹನು ೫೫.೧೬). ಹ) 

ನೊತಿಕಸೂಲೆ (ನಾ). ಹೆರಿಗೆಯ ಕಾಲದಲ್ಲಿ ಉಂಟಾಗುವ ನೋವು; 
ಪ್ರಸವವೇದನೆ : ಆತುಳ ಸಂತಿಳಸಂಲೆ ದೆಗ್ಗಳಿಸಿ (ಹಾರ ಕಾಗ), 

(ಸೂತಿಕ್ಕ + ಸೂರ) 

ನೂತಿಕಾಗೃಹ (ನಾ). ಬಾಣಂತಿಯ ಕೋಣೆ; ಹೆರಿಗೆಮನೆ : ಎಸದ ಹೂತಿಉಾ 
ಗೃಷದುಂ ತಾರಾಮೀಡಪರೇಂದ್ರಂ ಬ್ರಾಗುದ್ರಮ೦ (ಪಂಡ. ೪೧೩); ಕಂಸ ತದೀಯ. 
ದಾಲಹಿಯಾವರನಾಗಿ ಸಂಶಳಾಗ್ರಹ ತಾಣ. ಸುದದ) ದುಂ ಪೊಕ್ಕು (ರಾವಿ. ೨-೫೬ ೮). 

ಓ5ಂ.) 


ಇವ್ಪಿರಂತೆಳ್ಳ ಛರದಿ ಗಾಣದೊಳಿಟ್ಟು ತಿರುಪುದಬೊಲ್ಲಿದಿದದಿಸಿ ಜುರಿಗಳಂ ಬಗಿದು 
ಡಾಣೆಯಲೆಇಗುರಂತೊಗೆದ ಸಂಶಿಕಾದಾಯುವಿಂದ ಇರದೆ ತಲೆಕೆಳಗಾಗಿ ಬಮ್ಮ 
(ಊಟ ೬೯-೪೧). ೨. ಹೆರಿಗೆಯ ನಂತರ ಉಂಟಾಗುವ ನೋವು : ಬಾಣಂತಿ 
ಖಾಯಿಲೆ: ಒಿಮುದ್ಧಿದೇರು, ಊತ್ಕನೀಬೇರು . . . ಇವನ್ನೆಲ್ಲಾ ಸಮಭಾಗ ತಾಕಿ 
» ಇದೆಲ್ಲಾ ಗುಣವಾಗುವುದು (ಐ೫ದ್ಕ ಇಕಾ ಅ (6) 

ಸೂತಿತಾಪದನ (ನಾ). ಇ ಸೂತಿಕಾಗ್ಯಹ : ಆಶಠಧಂ ಬುತಮುಖದರ್ಶಮೋತ್ಸುಕಂ 
« « ಎ ಹುಮಿತ್ರಾದೇದಿಯ ಸೂತಿಕಾಸದನಮಂ ಬೂತು (ರಾರ ೬-೧೬೪ ಈ; 
ಕಸಂ... ಸೊಂತಿಳಾಸದರಮಂ ಪೊಕ್ಕು (ಆಗ ೩-೧೩ ಬ), (ನಂ) 


| ಸೂತಿಕೆ (ನಾ). ಹಡದವಳು; ಬಾಣಂತಿ: ಉಡಯಮವಾಳಿ ತೌಳಿ ಅಟ 


ಕ4ಬಳಾಲಯವದನಿಗೆ ಮೂಡಲಿರ್ದುದು . . . ದಂಪತಿ ಮುನಟೌದಭ್ಯಕ್ಸಾ 

ದಹಿಳಾಗೆಯುಲ ಬಡಗಲಿರ್ದುದು ಸೂತಿಕೆಯಿರ್ದ ಗೇಡುದೊಳ್‌ (ಶಹ ೪-೧೬), 
ಓಂ. ಸೂತಿಣಾ] 

ಸೂತಿಮಸಗು (ಕ್ರಿ). ಹೆರಿಗೆಯ ನೋವು ಹೆಚ್ಚಾಗು: ಮಂಗಿದೆರೋದೂ 


[ಖು] ಸಂತಿದುಖಿತ್ರೆನಲುತದಳೊರ್ದಳಿಲ ಕೂರ್ತಿರದೆ ಐತಿಲ್ಲು (ಇನ್ನೂ ೩ ೪೪). 


[I 


ಓೂತಿ 4 ದುಖ) 

ಸೂತಿಮಾಪ (ನಾ). ಗರ್ಭಿಣಿಗೆ ತಿಂಗಳು ತುಂಬುವುದು; ಪ್ರಸವವು 
ಸ್ನಾಹಿತವಾದ ತಿಂಗಳು: ''ಸೂತಿಮಾಸು, ವೈಜರದಃ - ಈ ೨ ಬೊಟ್ಟು 
(ಹೊತ್ತು) ಸೀದುವುದು”' (ಹಯಾ, ೪೨-೩೪); *'ಸೂತಿಮಾಸಂ ಹೊತ್ರಿನೊಳ್ಗಗನ್ನು'” 
‘ome me. (Ka) 

ಪೂಶೀಜನ (ನಾ). ಹೆರಿಗೆಯನ್ನು ಮಾಡಿಸಬಲ್ಲ ಸ್ತ್ರೀಯರು; ಸೂಲಗಿತ್ತಿ 
ಯರು: ಮುತೆಯ ತಯಲತಕ್ಷೆಗೆ ತಕ್ಕಮುಚರಬದ , , , ಸೂತೀಜನ ಸಲಬಂಮೆಿತ 
ಮುದುನಮಾವತಿ ನಿರೋಗಿ, ತಳರ್ರ್‌ಂ (ಜಪತ ೪-೧೫), (ಜಂ) 

ಸೂತ್ಯೃತ (ನಾ). ೧. (ನಾಟ್ಕ) ಉಸಿರಾಡುವುದರಲ್ಲಿ ಒಂದು ಬಗೆ; ""ವೇದನ 
ಯನ್ನು ತೋರಿಸುವಂತೆ ಉಸುರು ಐಡುವುದು'' (ಉಕ್ಕಂಜ 2೬೪ ಬ್ಮಾಲಚಾರ): 
ಸಮಮುಂ ಭ್ರಾಂತದಿಲೀಯಂ ಕ್ರಮದಾಂದೋಳಿತಮುಮೆಸೆದ ಕಂಪಿತಮುಂ ಸಂಭ್ರಮದ 
ಪ್ರಂಭತಮುಟ್ಟ್ಯಾಸಮುಮುಚ್‌ ವಿ್ಛಾನ ಸೂರ್ಮ್ಯತಂ ಹೀಶ್ಮ್ಯತಮುನಿ (ಉನಾ ೩-೬೩). 
ತಿ. (ಕಾಮಶಾ) ರತಿಕ್ರೀಡೆಯಲ್ಲಿ ಉಂಟಾಗುವ ಒಂದು ಬಗಯ ಧ್ವನಿ: 
ಬಿವಿರಗಣ್ನೊಡೆದ ದಾಯಯ ಸಂತ್ಕೃತಂ (ಅವರ ೧-೫೩೫ ಸಂ) 


೫] ಸೂತ್ತುಂಗ (ಗು). ೧ ಉಬ್ಬಿದ: ಉಬ್ಬರುವ. (ನಾ). ೨. ಉಬ್ಬಿರುವುದು: 


ಸೂತಿಳಾಗೇಪ (ನಾ). ಹ ಸೂತಿಳಾಗೃಹ: ರಂಜಿಸುವ ಸೂರ್ತಿಎನೇಜದೊಳು | ಲ 


ಧೂಪದ ಇುಮಾರವೆಸಿದಂ (ಛಾಂ ೩-೫9), (4) 

ನೂತಿಕಾಮಂದಿರ (ನಾ). ಹ ಸೂತಿಕಾಗ್ಯಹ: ವಿನಯುಭ್ಯತೆ ಬೊಕ್ಕಿಂದ್ರಾಣಿ 
ಸೂತಿಕಾದುಂದಿರದುರಿ (ಇಷ ೧ರ ಇರಾ), (| 

ಸೂತಿಉಮದುತ (ನಾ). ಹೆರಿಗೆಯ ಸಮಯದಲ್ಲಿ ಉಂಟಾಗುವ ಒತ್ತಡ; 


ಪ್ರಸೂತಿಕಾಲದ ದಾಯು : ಸೂತಿಉದುಯತ ಬೀಸಿದಾತುಂಕೆ ಬೆಸಬುದ ಯುತನೆಗೆ | ಆ 


ಕಾಣೆ ರಬ್ಬಿ (ಎಡಾಳ್ಯ ೫೪). (ನ) 


ಶರದೊಡನೆ ಗಭೀರಂ ಬಾಧುರಂ ವಾಭಿನೇತ್ರಾಂುಲಿಜದೊಡನೆ ದೀರ್ಥಿಂ ದಾಹು 
ಸಂತ್ತುಂಗದಗಿವುರದೊಡನರೆ ಎಶಾಳಂಬೆತ್ತುಮಾರಕ್ರಭಾಷ್ವತ್ಯರದದೊಡನೆ ಸಮ್ಮಿಗ್ಗಂ 
ಕರತಸ್ಮಾಂತಿದಂತ೦ (ದ «nh (00) 

ಸೂತ್ರ (ನಾ). ೧. ದಾರ; ನೂಲು : "'ಶಂಡು ಗುಣಂ ಸೂತ್ರಂ'" (ಲುಬ್ಧಿಕೊ. ೩೩-೪೩); 
ಮಣಿಗಳ ಸೂತ್ರದಂತೆ ಶ್ರಿನಯಪ ವೀನಿಷ್ಟೆಯಯ್ಯ (ಡೇಲಾದ, ೨-೩); ಮುಲೆಯ 
ಮಗಳಲ್ಲಿ ಸೂತ್ರದ ಸೇರಿಕೊಂಡಿರುವಂತೆ . . . ಆ ಸ್ಕಿರತತ್ತ್ಯೈದ ಡ್ಯಾಣಧಾರೇಳಲ್ಲಿ 
ಓಕವಮ್ರೋತವಾಗಿ ಪಾಸುಹೊಳ್ಳಿನಂತೆ ಹೊಂದಿಕೊಂಡಿರುತ್ತದೆ. (ಹೂರಾತ್ಮ.೪೬). 
೨. ಜನಿವಾರ; ಯಟ್ಲೊನವೀತ. ೩. ಬೊಂಬೆಯನ್ನು ಹಿಡಿದೆಳೆದು 
ಆಡಿಸಲು ಉಪಯೋಗಿಸುವ ದಾರ. ಇ. ಸಾರವತ್ತಾದ ನಾನಾರ್ಥಕವಾದ 
ಅರ್ಥಗಳನ್ನು ಹೊಂದಿರುವ ಸಂಕ್ಟಿಪ್ರಹೇಳಿಕೆ : ಅಲ್ದಾಸ್ತರಮುಂ ಆಸಂದೇಶಮುಂ 


ಸಂಬು 


ಸಂಬ್ಮು (ನಾ). (2) : ಅಳ್ನಾರದಲೂ ವೊಂದು ದಠಹ ಸಿವನ ಸಂಬು ಮುಡಿದ 
ಜಾಲವ್ಯಕ್ತಿಗೆ ಕಟ್ಟದ ಸಿದ್ಧಾಯ , . . ಕೊಗ್ಗುದೆಯ ಸಂಬುಮುಡಿದ ಭೂಮಿ 
ಚತುಸ್ಮೀಮೆಗಳೊಳಗಾಗಿ ಕಟ್ಟಿದ ಸಿದ್ಧಾಯ ಗ ೨ (0೩ ೪೫. ರರ. ೬೦-೬೩; 1472) ಗ 

ಸಂಟುಕ (ನಾ). ಒಂದು ಬಗೆಯ ನಾವೆ : ನಂಬುಕ ದದಾನಿ ಜೋಗುಗಳಿಗೆ ಖುಂಠರು 
ಕೊಂಬು ಉರೇಂದ್ರವಿದಿಕೊಳು ತುಲಬುದೇಟ್‌ಗೆ ಸುಂಕದ ಕೊಂಬ ನೃವರಾಡೂಬರ 
ವೆಚ್‌ಮಲಾರ್ತಪುದೆ (ಆಂ. ೧-೫). (ಗೆ 

ಸಂಬುದ್ಧ (ಗು). ೧. ಸಂಪೂರ್ಣ ಎಚ್ಚರಗೊಂಡ, - ಜಾಗೃತವಾದ. ೨. ಪೂರ್ಣ 
ವಾಗಿ ತಿಳಿದ; ಗ್ರಹಿಸಿದ. ೩. ದೂರದ್ಯಷ್ಟಿಯುಳ್ಳ: ಯುಕ್ತಾಯುಕ್ತ ವಿವೇಚನೆ 
ಯುಳ್ಳ : ಶ್ರೀರಾಮನಾಚ್ಹಾದರೂಪಿ . . . ಸುಸ್ಮಿರಂ ; ಸಂಟುದ್ಧ ಪ್ರಶ್ವಾದುಷೇಶ್ವರಂ 1 
(ಣಾ. ೩೩-0೪9). (ನಾ). ೪. ಜ್ಞಾನಿ; ಖ್ರಾಜ್ಞ : ಬಲಾವ್ಧಿತದದ್ರಹಿದುನೀ 
ತಘಾಗತಂ ಸಂಬುದ್ಧವೀ ತಾಸ್ತನು (ವೃ. ಉಂ). (ನಂ) 

ಪಂಬುದ್ಧಿ (ನಾ). ೧ ಸಂಖಪೂರ್ಣಜ್ಞಾನ. ೨. (ದ್ಮಾಕ]ಸಂದೋಧನ ವಿಭಕ್ತಿ: 
ಅಮಂತ್ರಣದೊಳ್‌ ಶ್ವಲಾಂತಂಗಳ ಪ್ರಢಮ್ಮಳದ ಚರಕ್ಕೆಲ್ಲಿಯುಂ ಲೋಜಂ, 
ಆ ಸಂಟುದ್ಧಿಯೊಳ್‌ ಟ್ರಸೃದೀರ್ಥಮಂದೆರಡು ಉಳುಗಳಂ ವಿಕಲ್ಪದಿಂ ವೇಟ್ಫರ್‌ 
(ಕರದ ೧ ಬ್ಯ), ti) 

ಸಂಬುನಾಥ (ನಾ). ಈಶ್ವರ; ಶಿವ; ಶಂಭು : ಶ್ರಿಡೂಬುನಾಧದೇವರ 
ಮುಗಿರುದಾಡದ ಕಂಧ ಎರಡಪೂ ಜಗಧಕ್ರಗ ಮಾರೆಯನ ಮುಗ ಮೂಲಿಭಿತ್ರನು ಮುಡಿದ 
44೩. en wm. 2೬೨ -೩, 1419), WD, +R 

ಸಂಬುದುಡಕೆ (ನಾ). (7) : ಹತ್ತಿ ಪ ೧ಸಂಬುಮುಡಕೆ ಗ ೧ (ಎ೩. 1೩ ಲು 
೪-೫೬ 1201). (1 

ಸಂಜೆ ಸೆಂಬ್ಕ (ವಾ). ಒಂದು ಬಗೆಯ ಉತ್ತಮ ಡಾತಿಯ ಬತ್ತ, - ನೆಲ್ಲು: 
*ಸಂಬೆನೆಲ್ಲು' ವರಾ. ಸೆಂಟಿ, : "ಸೆಂಬೆಬತ್ತ' ಪರಾ. 

(ದೇ. ಕಠಮಿ. ಮ್ಮಾ; ಮಂ. ಚಿಮ್ಬಾ; ಶೆರು. ಸಂಬಪುಬು) 

ಸಂದ "ಶಂಬೈ' ನೋ. 

ಸಂದೆನೆಲ್ಲು (ನಾ). ಒಂದು ಬಗೆಯ ಉತ್ರಮಜಾತಿಯ ಬತ್ತ : (6). 'ಸೆಂಬೆಬತ್ತ' 
ಪರಾ. ಜಂಬೆ, *ವೆಲ್ಲು (« ನೆಲ್‌)) 


ಸಂಮೋಧರಗಳಲ್ಲಿ ಬಳಾಲಾಗದುಟು ಬರುತ್ತಲೆ (ಹೊತು ೬೬); ಅಳಾಲಾಂತ 
ನಪುಂಸಕಲಿಂಗ ಪ್ರತೃತಿಗಳಿಗೆ ಎಳವಡದದಲ್ಲಿ ಪ್ರಥಮಾ ಂದೋಧನ, ದ್ವಿರೀಿಯುವಿಭತ್ತಿ 
'ಪ್ರತ್ಮಯಗಳು ಸೇರುವಾಗ ನಡುವೆ ವಕಾಲಾಗದು ಬರುವುದು (ಕ್ಲೂ ೧). ಸಂ) 

ಸುದೋಧನದಧತ್ತಿ (ನಾ). (ರ್ಮಾಕ ಎಂಟು ವಿಧಕ್ಷಿಗಳಲ್ಲಿ ಒಂದು : ಸುಬೋಧನ 
'ಿಭಕ್ತಿ : (೧) ಇತರರನ್ನು ತಪ್ಪ ಕಡೆಗೆ ಗಮವಿಸುದಂತೆ ಮಾಡುಲಾಗ ಈ ದಿಧಕ್ರೀಯನ್ನು 
ಪ್ರಯೋಗಿಸುವರು (೩೦. ಜು); ಸಂಮೋಧನವಿಧತ್ತಿಯಲ್ಲಿ ಎ.ವಿ ಎಂಬ ಪ್ರತ್ಯಯಗಳು 
ಪ್ರಕೃತಿಗೆ ಸೇರುತ್ತದೆ (ಬುಡರು. ೧. 130.1 

ಸಂಬೋಧನೆ (ನಾ). ೧. ಉಪದೇಶ; ಬೋಧನೆ: ಗುರುಸಂಬೋಧನೆಯಿಂ ನಿನ್ನಂ 
ಪ್ರತಿದೋಧಿಸಲಾಂ ಬಂದೆಂ (ಐಕುಣಾ, ೫-3೩). ೨. ಕರೆಯುವ ರೀತಿ, - ಬಗೆ: 
'ಅಮೇರಿಕೆಯ ಸೋದರ ಸೋದರಿಯಲೆ” ಎಂಬು ಸಂಬ್ಯೋಧಸಯನ್ನು ಕೇಳಿದೊಡನೆ 
ಇದೀ ಸಧಾಗ್ಯಹದೇ ನಂಯೋಷ , ಉತ್ಪಾಷದಿಂದ ಪ್ಟಾಗತಿಸಿತು (ರರಾಜ ಜು). 
೩. ೫ ಸಂಬೋಧನ ವಿಭಕ್ತಿ : ಸಂಬೋಧನೆ ದೀಭಿಂಕ್ತಿಯೊಳಿಯಾಗಿದೆ 
ಬರ್ಯುಡುದನೆ ಪಲವೆಡೆಗಳೊಳಿಂದುಂ ಬಲ್ಲದರಿದದಿರ್ಕೆ (6೭0% ೨-3೩); ಸಂದೋಧನೆ 
ಉಂಟುದು ಅಭಿಮುಖೀಕರಣ ದಂ ರೇಬ್ಬುದು (ಈತರ ೧೩ ವ್ಯೂ); ಸಲಮೋಧಸೆಯಲ್ಲಿ 
ಸಾಮಾನ್ಮಲಾಗಿ ಎ ವಿ ಎಂಡು. ಪ್ರತ್ಯಯಗಳು ಸೇರುತ್ತದೆ. (ಕಟ). 

೫. ಸಂದೋಧನ) 


cv 


ಸಂಧವೀಯತೆ 


ಸಂದೋಧಿಸು (ಕ್ರಿ). ೧ ಉದ್ದೇಶಿಸಿ ನುಡಿ ; ಕುರಿತು ಹೇಳು : ಉರಗಧ್ಯಜಂ 
ಗಡುಡಥೃಜರಂ ಸಂಬೋಧಿಸಿ ಮಡಿಯೆ (ರಾಯಾ. ೭-೪೧ ೮): ಮೇದಿವೀದತಿ ಕಂಡು 
ತಮೆಗೊಟ್ಬ್ಟಗೆಂದು ಸಂದೋಧಿಸಿದಂದು ಕುಳ್ಳಿದದು (ಆಂಡ. ೪-೯); ಕ್ರಾತ್ರಮೋರ್‌ದಾದ 
ಮಾತುಗಳಿಂದ ಶ್ರೀಕೃಷ್ಣನನ್ನು ಸಂದೋಧಿಷಿ ಉಧಯ ಬಲಮಧ್ಮದಲ್ಲಿ ತನ್ನ ರಥವನ್ನು 
ದಲ್ಲಿಸುವಂತ ಕೇಳುತ್ತಾರೆ (ಛಾಪ, ೧೧೧). ೨. ಹೆಸರು ಹಿಡಿದು ಕರೆ, - ಕೂಗು : 
ಸಮಾವಕುಲ-ಜ್ರಾಯ- ಸೃಧಾವದವನು. ಹಾಗೆ “ಧಾದ - ಮುದ"' ದೊದಲಾಗಿ 
ಪರಸ್ಪರ ಸಂದೋಧಿಸುವುದು ಪ್ರತೃತಿಯಲ್ಲದೇ? (ಹಟ. ೩೯): ದೇಹಸಂಬಂಧವಿಲ್ಲದದರ. 
ಪತ್ನಿಯರನ್ನು ಮಾತನಾಡಿಸುವಾಗ ವೀದ ಶಾವು ಅಮ್ಮ ತಾರು ಅಕ್ಕೆ ತಂಗಿ ಶ್ರಿಯತಿ 
ಎಂದು ದುರ್ಹುದಯಾಗಿ ಸಂಬೋಧಿಸುಬೇಕು (ರ್ಜಲ: ಎ೨); ವಿದೇಕಾನಂದನು . . . 
ಸಂಬೋಧಿಸಿದ ರೀತಿ ಅಮೇರಿಕೆಯ ಜನರನ್ನು ಹುಚ್ಚರನ್ನಾಗಿ ಮಾಡಿತು (ರರ್ಜಣ ಇ). 
೩. ತಿಳಿಬಳಿಕೆಯನ್ನು ಕೊಡು ; ದೋಧಿಸು : ಮುದ್ದ ದುಹಾಟಳನಾದಂದ್ಲಂ 
ಪ್ರಿಯಖಚಿವನಾಗಿ ಸಂಬೋಧಿಸಿ ಮೂನೋನ್ನತರೀಗಳುಮಲ್ಕಳೊೊಳೆದ್ದಂ ಸಮರಲೈ 
ಬಂದರಿಯಾಟೆ ಮೋಹಂ (ಅವ ೫-೬೩); ವಿನ್ನಾಧಿಯವಾಸಭಾಕ್ಟಿಸಿ ಗುಜಪ್ರಣಯತ್ವದ 
ಬಂದೆನಲ್ಲೆಂ ಸಂದೋಧಿಸಲ್‌ (ಟಆದ್ರಪು ೫-೩೦), ೪. ತಿಳಿಯಪಡಿಸು ; ದಿವರಿಷು ; 
ಉಜ್ವಲಗುಣಗಣಂಗಳಿಂದಂ ಬೆಳಗುಗುಮಿ ತೊದೆ ಎನ್ನ ದರ್ಶನರತ್ನಂ ಎಂದು 
ಸಂಬೋಧಿಸಿ (ಖಡಾ. ೬-೪೬), 1ಸಲಬೋಧನ ಇ" - ಇಯು) 

ಸಂಜೋಧೆ (ನಾ). ೧ ಇ ಸಂಬೋಧನ ೨ : ಸ್ಮರಣೆ ಬಂದೋಧೆಯಿಲಿ ಹೋ 
ಅದೋಯೆಂದೆವಿಕು (ಮೋಲ ೧-೩೬). ೨. ಉಪದೇಶ; ಬೋಧನೆ: 
ಧರ್ದುಪ್ರಜ್ಞೆಯನ್ನು ಎಟ್ಟೆರಿಸುವ ದಿದರಣಾತ್ಮಳ ಉದ್ಕಕ್ಕತಿಗಳು , . . ಸಂಭಾಷಣಾ 


೫] ರೂಪದ ಸಂಬೋಧೆ ಇದೇ ಮೊದಲಾದವುಗಳ ಈ ಕಾಲದಲ್ಲಿ ಉಧಾರಣದಾದ. 


4ಲ ಆಗಿದೆ (ತಾ, 07. ಎಜೆ), (ನಂ. ಸಂಬೋಧ] 


ಸಂದ್ಕಾರ, ಸಂಬಿಯಾರ (ನಾ). ಒಂದು ಬಗೆಯ ಬತ್ತೆ : ಯು ಅತುವತ್ತು ಹಾಲೆ 


ತಾ| ಗದ್ದೆಗೆ ಟದ ಗೋಣಿ ಸಂಬ್ಮಾರ ಭತ್ತ ಮುಂದೆ ಹತ್ತು (9% ಣಾ 19ಐ). 


ಸಂಬಿಯಾರ : ಯಿ ಹೊಂದ ಬಡಿಯ ಭತ್ತ ಮುಡೆ ಸಂದಿಯಾರ ಹತ್ತು 
(ಕಾ.83- ೧೧-102), 1ಆ ಪಂಬೈ 7) 

ಸಂಭರ 'ಸಂಬಾರ' ನೋ. 

ಸಂಭರಣ (ನಾ). ೧. ಒಟ್ಟುಗೂಡಿಸುವುದು ; ಸೇರಿಸುವುದು. 


ಖ| ೨. ಸಿದ್ಧಗೊಳಿಸುವುದು. 16.1 


ಪಂಧದ (ನಾ). ೧. ಹುಟ್ಟು; ಉತ್ಪತ್ತಿ : ಜಳಧಿಯೊಳೆ ಶಿಮಿಂಗಿಳಗಿಳ 
ದುಳರಪ್ರತರತಂಖಿಸಂಧವದುಳ್ಕುಂ «ಉಲ್ಮಾಂ. ಇ), ೨. ಗಾರಣ: ಹೇತು. 
೩. ಸಾಧ್ಯತೆ; ಶಕ್ಕತೆ : ಆಹಾಲಕ್ಕೆ ಬೂದಿ ಅಥದಾ ದುಸಿ ಬೀಳುದ ಸಂಧವ ಕಡಿಮೆ. 
(ಅರುಣಿ. 29); ದನ್ಮಡಾತಿಯನ್ನೇ ಒಳ್ಳಲುರುಕ್ಕಳು ಆತಾರಧಾಪೃವದ್ನಾಗಿ 
ವಳಗಿಹಕೊಂಡಿರಬಹುದಾದ ಸಂಧದ ಹೆಚ್ಚು (ಉಲ ಇ). ೪. ಕೂಡಿಸುವಿಕೆ; 
ಸೇರಿಸುವಿಕೆ. ೫. ಬೆರಕೆ; ಮಿಶ್ರಣ. ೬. ಸಮಾನತೆ. ೭. [ತತ್ವಶಾ] ಹನ್ನೆರಡು 
ಬಗೆಯ ಪ್ರಮಾಣಗಳಲ್ಲಿ ಒಂದು: ಪ್ರಮುಣವು ವ್ರತ್ಮಲ್ಮ ಅನುದೂರ, ಉಪಮಾನ, 
ಶಬ್ದ, ಅರ್ಥಾಪತ್ರಿ, ಅದುವಲಬ್ಬ, ಸಂಧವ, ಐತಿಹೃ, ಲಿಪಿ. ಲೋಕಪ್ರಹದ್ಧಿ, ಚೇಷ್ಟೆ, 
ಪ್ರಾಕಿಭ ಎಂದು ಷಸ್ನೆರಡು ವಿಧದೆಂದು ಕೆಲದರು ಹೇಳುತ್ತಾರೆ ( ಒಂದಾ ೧೬). |ಸಂ.] 


ಅ| ಸಂಭವನೀಯ (ಗು). ೧ ಶಕ್ಕವಾದ; ಸಾಧ್ಮವಾದ. ೨. ಉಂಟಾಗಬಹುದಾದ; 


ಒದಗಲು ಸಾಧ್ಯವಾದ. (ನಾ). ೩. ಶಕ್ತ; ಸಾಧ್ಮವಾಗುವಂಥದು: 
ಅವರೆಲ್ಲರ ವಿರೋಧವನ್ನು ಕಡೆಗೇ ಯಶೋದೆ ದುಂದುಚರಿಯುವುದು 
ಸಂಧಮಾಯಿರಲಿಲ್ಲ (ರಾಷ್ಟ ೪). 0. 

ಸಂಭಮಾಯತೆ (ನಾ). ಶಕ್ಕ; ಸಾಧ್ಯತೆ : ಈ ಆದದ ಉತ್ತರದಲ್ಲಿ ಹೆಚ್ಚು 


ಆ) ಸಂಭವಾಯತೆಯು ಇರುವ ಹಾಗೆ ಉಣುತ್ತದೆ (ಹಹಹ ೪). 


(ನಂ. ಸಂಚಮಾಯತಾ! 


ಸಂಭಮಸ್ಥಾನ 

ಸಂಧಮ್ಥಾನ (ನಾ). ಹುಟ್ಟುವ ನೆಲೆ : ಉಗಮಸ್ಥಾನ : ಖೋಡಿಹು ಕಟಕ ಧಂಣದ 

ನಂಭದು್ನಾದ ಆಸುತಿಸಂಗಡಿ .,. ದುಗುಡದ ಕಳಯಿಸಿತೀ ಸಗರ (ಅದ್ಮಾಆ ೧೨-೫). 
Wal 

ಸಂಧವಿಸು (ಕ್ರಿ). ೧. ಹುಟ್ಟು ; ಜನಿಸು ; ಜನ್ಮತಾಳು : ಅದರನ್ಪಯತಿಳಳು 
ಛೋಕವಿತ್ರುತಂ ಪಿರಿಯ ೋಗಿಟಿ ಗಾವುಣ್ಣಂ ಸಂಭ ಮಿಸಿದಂ (ಉಣ ಬೂ. ೪-೯. 88೦); 
ಆತುಳೊಂಬರೆ ಸರಿಸನಲ್ಲ ದಿಜಾತಿಯಲಿ ಸಂಧಮಿದಣೆ ಫಡ ಸೂತನಂದನ 
(ಅಲ ೧೪: ಕರುಣಾಳು ರಾಘದನಲಿ ತಪ್ಪಿಲ್ಲ ಇಡುವಾತಕೂಗೈದು ಪಣ್ಣಾಗಿ 
ಸಂಧವಿಹಿದೊಡಲಂ ಹೊರೆದುದೆನ್ಲೊಳವಲಾಧಮುಂಟು (ಶೃಥಿದಾ. ೧-೩೬). 
೩. ಉಂಟಾಗು; ಒದಗಿ ಬದು; ಆಗು : ಸಾಕ್ಟಿಯಾಗಿ ತಪ್ಪಿ ನುಡಿವರ್ಗೆ ಬಾಹಮೆ 
ಸಂಭವಿಸುದ್ರದು (6896, ೧೬೩-1೩೬); ಅಮುವನ ದರುತಸದೆನಣೆ ಸಂಛವಿಸಲರಿಹುದು | 10. 
(ಉದ್ದಾ ೨೪-೩೪): 6ಂಡುದೂಂದು ರಲ ಕಾನಸದೊಳಲದಿಂದಯುಖಿ ಸಹಿತೆಮಗೆ | 
ಸಂಭವಿಸಿತು ಪರಿಭ್ರಮಣ «ಕೂರ 2.3.೧7), ಓ. ಸಾಧ್ಯವಾಗು; ಶಕ್ಕವಾಗು : | 
ಅರಪಐದೂಂದೆ ಐದ್ಮದೊಳೆ ನೇದ್ಲೊಳ್ಗಣದಳೆಮ್ಮ ವೃತ್ತಿ ಸಂಭವಿಸದು (ಇಂ. 
೧೧೨೮೫೬ ೪. ನೆರವೇರು ; ಈಡೇರು : ಇದನ ಕೊಂದರೆ ತಂದೆ ಮಿಗೆ ಮೆಖ್ಬುದನಂ 
ಮುಖದನೊೂ ಹ್ಮ್‌ ಬಿಡಿ ಸಂಧವಿಸದೆಂಬದೊ (ಅಲ್ಮಾರ್ರೋ. ೫-೪). ೫. ಒಟ್ಟಾಗು ; | 1 
ಗುಂಪುಗೂಡು : ಎವಿಧಾಸ್ತ್ರದಲ್ಲಿ ಸಂಧವಿಸಿ ಬರೆಯುಗ್ರಹಿಸಿ ತದೆ ಶಾಳ್ವನಂತೆ 
(ಉಣ ೧೯-೨೦), ಹ. ಒಟ್ಟುಗೂಡಿಸು; ಮಿಶ್ರಣಮಾಡು 67): ನಯ್‌ ಬಜೆ 
ಬಂಜೆದಾಗಲ ದೂಲಮಂಬವವೆ ಕೀದಳದುಳ್ಕದಲ್ಲದೊಡಂ ತ್ರಿತಎಲೀಯನಕ್ಕೆ 
ಸಂಭ ವಿಖುದಂ ಕುಡಿ ಏಂಗುಗುಂ ಕೊಟ್‌ವಾವು ತಿಂದ ದುಪಾವಿಷಂ (ಯೋಗದ, ೧೧-೩೨) 

ಂಧದ 4. - ಇದು) 

ಸಂಧಾರ (ನಾ). ೧. ಸಂಗ್ರಹಿಸುವುದು ; ಕೂಡಿಸುವುದು. ೨. (ಪೂಡೆ, ವಿವಾಹ, 
ಯಜ್ಞ ಮುಂತಾದ) ಯಾವುದಾದರೊಂದು ಕಾರ್ಯಕ್ಕೆ ಬೇಕಾಗುವ 
ಸಾಮಗ್ರಿ, - ಸಲಕರಣೆ : ಧರೆಯ ಮೇಲೆ ಪರಸುಲಾದಿಗಳೆಲ್ಲ ಸಂಧಾರಕೆಟಾಕಾಒ 
ಬಾಗೆ, ಶಧಾಡದ ಹೊತ್ತು ಬಂದೈದಾರ (ಇಡಾ, ೯-4೪); ಮುಂಚರ ಚಳಯದಲ | 
ತರಿಸಿದರು. ಸಂಧಾರದನು (೧೪೧. ೧-೨9); ದೊಲೆಯದಿತ ಸಂಭಾರಮಿಲ್ಲ ಐಡಸನ್ನು | 26. 
ಯದಜ್ಞವದನು (ಪೃಮಖಾ. ಒ-೪); ಸಮಸ್ತ ಸಂಧಾರಗಳೂ ಹೊರಡುವ ಮುನ್ನ ಬಾಳೆಯ 
ವನ್ನು ಅಗಗೊಳಿಸಲೆಂದು ಒಂದು ಕುದುರೆಯ ರಳದೇ ದೊದಲು ತೊರಟಿತು (ಜಾ. 
೧೯೧), ೩. ಅಡುಗೆಗೆ ಉಪಯೋಗಿಸುವ ಮಸಾಲೆಪದಾರ್ಥ; ಉಪಸ್ಕರ; 
ಸಂಬಾರ: ""ದೇತದಾರ, ಉದಸ್ಕರ: -೨ ಹಿಂಗು, ಜೀರಿಗೆ ಮುಂತಾದ ಸಂಭಾದದ 
ಹೆಸರಿ ಮಸಾಲಾ'' (ಒಂಟಿ ಹಾ); ಬದಿರಕ್ಕಿಯಂ ಕುದಿಸಿ ದುದಮ್ಯಗದ ಮಾಯಮಂ | 3 
ಹದದೊಳಬ್ಬುಚ ತೊಳಸಿ ಸಂಭಾರದುನ್ನಿಕ್ಕಿ .. . ಸದಮದದೊಳುಂಡು (ಅರಗ ೫-೩೪). 
೪. ಘಟಕ; ಆಂಗ. ೫. ಗುಂಪು; ಸಮೂಹ. ಓ. ಆಧಿಕ್ಕ ; ಹೆಚ್ಚಳ. [2.1] 

ಸಂಧಾರತಬಳ (ನಾ). ಆ ಸಂಬರಗದಳೆ. (ಹ ಸಂಧಾರಕಬಲ! 

ಸಂಭಾರಗಡಲೆ (ನಾ). ಉಪ್ಪು, ಕಾರ ಮುಂತಾದ ಮಸಾಲೆ ಹಚ್ಚಿದ ಕಡಲ : 
ಸಂಡಿಗೆ ಸಂಧಾರಗಡಲೆ ಪ್ರಾಸಕ . . . ಧಕ್ಷ್ಮಗಳ ಬಡ್ಡಿ ೩ಕೊಳುತುಂಡರು (ದೂತ | 26. 
೫-೪೩); ಸಂಡಿಗೆ, ಸಂಭಾರಗಡಲೆ (ಉಳಿ ಅಧವಾ ಕಾವ್ಯಕಾರ ಹಟ್ಟು ಹುರಿದ ಕಡಲೆ) 
೬... ಮೊದಲಾದ ಖುಸುಗಳನ್ನು 30ಸಿ ತಿಮ್ಮತ್ತ (ಅರ್ಪಣ, ೧೮೩, (ಸಂಭಾರ 4 ಕಡಲೆ) 

ಸಂಭಾವಣೆ (ನಾ). ಆತಿಶಯತೆ ;ಹೆಚ್ಚೆಳ : ದುದಸಿಜಗ ಮಸೆದಲ್ಲಗೆಯೆವಿಸಿಯುಂ 
ಕುಡುಮಿಂಟನ ಸಂಭಾರಣೆಯೆವಿಸಿಯುದುಸೆದು ದಿವಿಧ ವರ್ತಪಪ್ರದರ್ಶನದೊಳತಿ | 
'ಚಿದುರೆಯೆಎಸಿ ನರ್ತಿಸುವ ವರ್ತಕಿಯುಂ (ಬಪ್ಪ ೪-೪ ೮). 1ನಂಧಾರ ೪ - ಆಣೆ | ಖ. 

ಸಂಧಾವತ (ನಾ). ಚೆನ್ನಾಗಿ ಯೋಚಿಸುವವನು ; ಊಹಿಸಲು ಶಕ್ಕನಾದವನು 
(7) : ಜಡಿ ತಡಾದಾಯವರೆನಲು ಬಯ ಬೇವಿಗಳು ನದನ್ನಗುಣಸಂಭಾದಳ 
1೫ ದಿತ)ರಲಾ ಎಂದವತ್ವತ್ಥಾದು ಶಲ್ಕಂಗೆ (ಕುಟ್ಮಾಂ, ೧-೨೦). 1೫/1 

ಸಂಧಾದನಾಗ್ರಂಭ (ವಾ). ಗರಿಗೆ ಗೌರವಾರ್ಥವಾಗಿ ವಿಶೇಷಸಂದರ್ಧದಲ್ಲಿ 
ಅರ್ಪಿಸುವ, ವಿವಿಧ ಲೇಖನಗಳುಳ್ಳ ಗ್ರಂಥ : ಬು. ಶ್ರೀ. ಅದರ ಆ 
ಖಂಧಾದಪಾಗ್ಯಂಢ "ಸಂಭಾವನೆ" ನಮ್ಮ ಕರ್ಚಿಲಯಲ್ಲಿದೆ (ಊಂ), (ಸ 


ಕ 


ಸಂಭಾವಿತ 


| ಸಂಧಾವನಾರ್ಥ (ನಾ). (ಬ್ಮಾಕ) ಒಂದು ಕ್ರಿಯೆಯು ನಡೆಯಬಹುದು 
ಎಂಬುದನ್ನು ಸೂಟಿಖುವ ಆರ್ಥ : ಹೊರಡು, ಹೊರಡನು. ಹೊರಟಾನು ಎಂಬ 
'ಮುವಣಳು ಕ್ರಮದಾಗಿ ಏಧ್ಮರ್ಥ - ನಿವೇಧಾರ್ಥ- ನಂಭಾವವಾರ್ಥಗಳಿಗೆ ಸೇರಿದುವು 
(ಅಡಡ ೩೩); ಕ್ರಿಯ ನಡೆಯದಿರುವುದಕ್ಕಿಂತಲೂ ನಡೆಯುವ ಸಂಭವವೇ ಹೆಚ್ಚು 
ಎಂಬುದನ್ನು ಸಂಧಾವಸಾರ್ಥದ ರಪಗಳು ತೋರಿಸುತ್ತದೆ (ಬುಧರು ೯). (ಸಂ) 

ಸಂಭಾವನಾಲಂಕಾರ (ನಾ). (ಕಾವ್ಮಮಾ) ಅಲಂಕಾರಗಳಲ್ಲಿ ಒಂದು ಬಗೆ ; 
ಮುಂದ ನಡೆಯಬಹುದಾದ ಕಾರ್ಯದು ಹೀಗೆಯೇ ಆಗುವುದೆಂದು 
ಊಹಿಸುವುದು : ಅವುಡಾನೊಂದು ಕಾರ್ಯ ಸಿದ್ಧರ್ಧವಾಗುವದಕ್ಕೆ ಓಂಗಾಡಡೆ 
ಹಓಿಂಗಾದೀತೆಯ ಉಚೆಮಂ ಮಾಡಿದೊಡೆ ಸಂಧಾವನಾಲಂಕಾರಮುಖುವುದು 
(ಜವರ ೧೨೧). (Ka) 

ಸಂಧಾದನೆ (ನಾ). ಇ. ಚಿಂತನೆ ಮಾಡುವುದು ; ಯೋಚಿಸುವಿಕೆ. ೨. ವಿಚಾರ; 
ಅಲೋಚನೆ ; ಆಭಿಪ್ರಾಯ : ದುನದೊಳ್‌ ನಿರ್ದೇದಮಾದಂ ದೊರೆಲೊಳಿ 
ಧವಸಂಬಂಧದೊಳ್‌ ತೊಬ್ಬ ಸಂಭಾವನೆ ಟಿತ್ರಂದೊಳ್ಕು ಹ್ತಾದುಳಳದ ತೆೊದಿಂ 
ತೋಪ್‌ (ಕಾಟಪು ೯-೧೦೩); ಒಬ್ಬಾನೊಬ್ಬ ವುರುಜಿಮ ಈ ಆತ್ಮನನ್ನು ಆತ್ಚರ್ಯಕರದಾದ 
ದು್ತುರನ್ನು ಕುಡ ಹಾಗೆ ಉಣುತ್ತಾರೆ. ಉಸ್ಟ್ರಾಚಾರ್ಯೋಪದೇಶದಿಂದ ಆತ್ಮನನ್ನು 
ತಿಳಿದರೂ ಆ ಸಂಭಾವನೆ ಹೋಗದಿದ್ದರೆ ಮನಸ್ಸಿನಲ್ಲಿ ಸಂತಯವಿದೃತ್ತಿಯುಗಿ 
ಸ್ಪಷ್ಟವಾಗಿ ಳಾಐವುದಿಲ್ಲ (ಕಣ ೩೪). ೩. ಊಹೆ ; ಎಣಿಕೆ : ಒಂದಾನೊಂದು 
ವದಾರ್ಥದನ್ನು ಮತ್ತೊಂದು ಐದಾರ್ಧದ್ನಾಗಿ ಸಂಧಾದನೆ ಮಾಡುವುದೇ ಉತ್ಪ್ರಕ್ನೆ 
"ಊಂ. ೫೬೬). ಇ. ನಂಬಿಕೆ ; ಭರವಸೆ : ಲಾಜಒದೆಯದು ದುಂಡಲೇಶ್ವಂರ 
ಸ್ನುಧಾರದಲ್ಲಿ ವಿಚಾರಣೆಗೆ ಶರೆದಾಗುವನಂಬ ಸಂಭಾದನೆಯು ಮಂಡಲೇಶ್ವರುಗೆ 
ಇರಲ್ಲಿಲ್ಲ (ಶ್ರೀರಾಂ, ೧೩೪), ಕಮನ್ನಣೆ; ಸನ್ಮಾನ : ಕಿಚ್‌ದಾನುಂ ಬೆಗ್‌ದಿಂ 
ಯರ್ಥೋಚಿತರಂಭಾದರೆಯಿಂ ಲಾಜನ್ಮಳದುಂ ದೀಡಿಂಗೆ ದಿಸರ್ದೆಹಿ (ಕಾಟಿ ೧೧:9೩ ಆ); 
ಸಳಲ ಸುರರ ಸಂಧಾವವೆಯ ಕೊಳ್ಳ ಲೋಕವಿಸ್ತರಣಪ್ರಭಾದ ನಯಸಶ್ರಯಂ 
ದೇದಗೂಗಾಧರು ಪೊರೆ (ಹೈದಿಲಾ, ೧-೨); ಇಂದ್ರನ ಈ ಸಂಭಾವನೆಯಿಂದ ದಾಮ 
ಅನುಗ್ರಹಿಸಲ್ಪಟ್ಟೆನು (ಕಾಕ. ೬-3). ೬. ಕೆಲಸಕ್ಕಾಗಿ ಕೊಡುವ ಹಣ; ಶುಲ್ಕ: 
ಸಂಗೀತಳೆಟೇರಿಯುದ ಮೇಲೆ 4ಚೇಲಿಯ ಸಂಧಾವರೆಯನ್ನು ದುಪಾರ್ಯದ್ಮರಾಢ 
ಅಯ್ಮಂ್‌ ಅದರು ತೆಗೆದುಕೊಳ್ಳುತ್ತಿರಲಿಲ್ಲ (ಇಂಗ. ೬): ಇಲ್ಲಿ ಹಟ್ಟಿದ ಸಂಖೈಯಲ್ಲಿ 
ಮತ್ತು ಕಡದ ಸಂಭಾವನೆಗೆ 6ಲಸಗಾರರು ದೊರೆಯುತ್ತಾರೆ (ಮೂಢ 29). 
೭ ದಕ್ಷಿಣೆ ;ಉಣಿಕೆ : ತನ್ನಮ್ದೊಬ್ಬ ಛಕ್ತೆ ಎತ್ತುವ. ಸಂಧಾದಪೆಯ ದ್ರಾಹ್ಮಣ ಎಂದು 
ಈ ಗೌಡ ಬಗೆದುಬಟ್ಟಪಲ್ಲ. . . ಈಗ ಶಾಮ ಸಂಭಾವನೆ ಎತ್ತುದ ಹಾರುವುಗಂತೆಯೇ 
ಉಣುತ್ರಿರಬೇಕು (ಸ್ಯಾ ೪). ೮. ಔಚಿತ್ಯ ; ಯುಕ್ತತೆ. ೯. ಯೋಗ್ಯತೆ; 
ಅರ್ಹತೆ. ೧೦. ಕೀರ್ತಿ ; ಹ್ಮಾಶಿ ೧೧. ಸಂಶಯ; ಸಂದೇಹ. ೧೨ ಪ್ರೀತಿ; 
ವಿಶ್ವಾಸ. ೧೬. "'ಸಂಧಾವನೆ'' ಯೆನ್ನುದದು ಒಂದು ಎಧವಾದ ಡ್ಹಾನ. ಈ 
ಜ್ಞಾನವು ನಿಶ್ಚಯಜ್ಞಾನಕ್ಕಿಂತ ಕೀಳಾಗಿಯೂ ಸಂದೇಹಡ್ಡಾನಕ್ಕಿಂತ 
ಉತ್ಪವಪ್ಪವಾಗಿಯೂ ಇರುವುದು'" (೬೬೩ ೫೬೬): ಜ್ವಾನಸ್ಯಕೂಪದಲ್ಲಿರುದ 
ಪ್ರಾಮಾಣ್ಮ, ಸಂಶಯ. ಸಂಧಾವನಾ ಮೊದಲಾದ ಅಂತಗಳು ಸಾಕ್ಸಿ ಸೃರೂಪೇಂದ್ರಿಯಕ್ಕೆ 
ಗೋಚರಗಳಾಗುವುದು (ಒಂ. ೨). ೧೪, [ವ್ಮಾಕ) ಒಂದು ಕ್ರಿಯೆಯು 
ನಡೆಯಬಹುದು ಎಂಬುದನ್ನು ಸೂಟಿಸುವ ರೂಪ : ಒಂದು ಕ್ರಿಯೆ ಪಡೆದರೂ 
ನಡೆಯಬಹುದು ಎಂದು ಉಪಿಸುದುದ್ಳ್ಕೆ "ಸಂಭಾವನೆ" ಎಂದು ಹೆಸರು (ವನದ ೯೭). 
೧೫ ದಯೆ ; ಕರುಣೆ (?) : ತಮ್ಮಡಿಯ ಸಂಧಾದನೆಯ ಬಲುಹಿರಲಾದ 
ಭಯದೇಕೆ (೧ ೧-೬9). (00. ಸಂಛಾದನ, ಸಂಧಾವನಾ। 

| ಸಂಭಾವಿತ (ಗು). ೧. ಯೋಚಿಸಿದ ; ಆಲೋಚನೆ ಮುಡಿದ. ೨. ಗೌರವಿಸಿದ; 
ಮಾನ್ಕಮಾಡಿದ. ೩. ಗೌರವಕ್ಕೆ ಪಾತ್ರವಾದ ; ಮನ್ನಣೆಯುಳ್ಳೆ : ಒಂದು 
ವರ್‌ ಮನೆಯಲ್ಲಿ ಕುಳಿತಿರುವುರದ್ಕೂಂತ, ಸೃಲ್ಪ ನಂಧಾವಿತಆಫೀಿಯನಲ್ಲಿ ದುಡಿದರೆ 
ಆಮವಕೂಲ (ಮತ್ತಣ್ಯ ೧೧). ೪. ಊಹಿಸಿದ ; ಕಲ್ಪಿಸಿದ. ೫. ತಕ್ಕುದಾದ; 
ಯೋಗ್ಮದಾದ. ೬. ಸಾಧ್ಯವಾದ. ೭ ಹುಟ್ಟಿದ ; ಉತ್ಪನ್ನವಾದ. ೮. ತಣಿದ; 


ಸಂಧಾವಿತಾತ್ಮ 
ತೃಪ್ರಿಗೊಂಡ. ೯. ನಿರೀಕ್ಷಿಸಿದ ; ಎದುರುನೋಡಿದ. (ನಾ). ೧೦. ಕಲ್ಪನೆ; 
ಊಹೆ. ೧೧. ಯೋಗ್ಯ ; ಸಧ್ಯ : ಇಂತಲ್ಲಿ ಪುಟ್ಟದ ದ್ರವ್ಮಮೆಲ್ಲದುಂ ಸಂಧಾವಿತರಪ್ಪ 
ಶೆಟ್ಟಿಯರ 6ಯ್ಮಲ್ಲಿಲಿಸಿ ದೇದಕಾರ್ಯ್ಯಕ್ಕೆ ತಕ್ಕ ದೀಯಮಂ ಮುರ್ಪ್ರುದು (ಉಊ ೧-೧-೯೮; 
800); ಅವನೆ ನೀನದಿಳಕತರುರಂಭಾವಿತನು ಹೇಳು (6ದ್ದುಜ ೬-೫7): ಅದನನ್ನು 
ನೋಡಿದರ, ಮುತು ಕೇಳಿದರೆ ಸಂಭಾವಿತ ಎಂದು ತೋರುತ್ತಿತ್ತು (ಐಂ: ಲಾ). (ನಂ) 

ಸಂಧಾವಿತಾತ್ಮ (ನಾ). ಇ ಸಂಭಾವಿತ ೧೧ : ಮುತ್ರಾಧಾಂದಿತೆಯುದುನಾನಾಧ 
ಧೂತಿಯುಮಂ ಕಾಣದೆ ಅರ್ಥನಾತದಿಂ ವಿಕಳಚಿತ್ತನಾಗುಸಾನುಂ ಬೇಗದಿಂ ತಂ 
ಶಾನೆ ಸಂಭಾವಿತಾತ್ಮಮಮಾಗಿ (ಹಾಟತಿ&, ೬೩-೨). (೭6. ಸಂಭಾವಿತಾತ್ಮನ್‌) 

ಸಂಧಾವಿಸು (ಕ್ರಿ). ೧ ಧ್ಯಾನಮುಡು ; ಚಿಂತನೆಮಾಡು : ಆವನರರ್ಟಬಲ್‌ 
ಬೈೆಯಣರ್ದೆಂ (ಕಾಶ. ೪-೧೧೬) : ಶ್ರೀವರವ ಸರ್ವತ್ರದಲ್ಲಿ ಸಂಧಾವಿಸುತ ಮಜುುತ । 
ಮೋವಿವ ಕೋವಿದರಿಗುಂಟೇನೋ ಭದದುಟಬಾದಿದೋಪಗಳು (ಆವಾ ೩೬). : 
೨. ಯೋಚನೆ ಮಾಡು ; ಆಲೋಚಿಯು ; ಜೀವ ಐರಮರ ಧೇದದನು ಸಂಧಾವಿಸುದೆ. 
೬. ಮುಯುದಿಲಾಸದ ಜಿಲೆಯ ನೋಡದೆ ಸಾಧೃತಿಹುದೇ ದ್ವೈತ (ಅಲ್ಮಾಳಾ ೪-೬) ; 


ಮುಂದಣ ಬನ್ನಳೇನಹಿರಿ ಈ ದಿವಳದ ಚಿತ್ರದಲಿ ಸಂಭಾಮಿಸದೆ ಬುಡ್ಡಾನದೀಪ್ರಿಗೆ | ' 
ಸಂಭಾಷಣೆ (ನಾ). ೧. ೫ ಸಂಭಾಷಣ ೧ : ಸಮಬಂಧುಗಳಿದಬ್ಬ ಸಂದರ್ಶರೋತ್ಸದ 


ಸೋದರದೇಡತ್ಮಾನತಿಮಿರವನು (ಕರಾ ೪-೪-೩9). ೩. ತೈಪ್ರಿಪಡಿಸು ; ತಣಿಸು : 
ಅತಿದ್ಯಲನಕ್ಲೀಣಧನಜನಂಗಳಂ ಮೂಲಧದದಾನದಿಂ ಸಂಭಾವಿಸಿಯುಂ (ಟಾಧ್ಯಪ್ಯ 
3:೬೧; ದೇವ ನಿಮ್ಮಡಿ ಸಹತ ಕುಡದ ದೇವರ್ಪಷನ ಟಿರಣದಖ ಸಂಧಾಮಿಸಿದ | 
ಹಮ್ಮುಲ್ಬರನು ದಶ್ಪಾಧೃದದೃಂಸಿ (ಅಧ್ಯಾರ್ರ € -೪);ನಿನ್ನೆಯ ಧಾದದ ಬಗೆದೋಚ್‌ಯದಸ. 
ಎ೬೬ ಸೆಳೆದು ಸಂಭಾವಿಸು ಮೋತರತಿಯೊಂಳು (ಬನು ೯-೪ ೪. ಹೊಗಳು; 
ಸ್ರುತಿಸು : ಐಡುದುಗಳ ಸಂಧಾವಿಸುವ (ಹಾಗಾ. ಳಿಯಿತ, ಳಿಸುದ। ದಂದಿಗಳ . . . 
ಎಟ್ಟಾಡಿದರು (ಕೋರಾ ೫೪-೧೨). ೫. ಪ್ರಂಜ್ಮಧಾವದಿಂದ ಕಾಣು; ಗೌರವಿಸು: 
ಮಾವಂಗೆ ಧಾದಂಗ ಮೇಣತ್ರೆಗೈದೆ ಸಂಧಾವಿಸುತೆ ಜೇವಿಸುತೆ ಉಂತಂಗ್‌ ಸುರತ 
ನಂಜೇದನರ್ಮಾದ ನದಯುದತಿಯಹ ಲಳ್ಮಣಂ ಸುಕೃತಥಲಂ (ತಬಲಾ ೫-ಉಾ). 


೬ ಸಂತ್ಯನು ; ಸಾಂತ್ರನಗೊಳಿಸು ; ನಳಿಮಾಧನು . . . ಸೆಳೆದು ಬಿಗಿಯಬ್ಬದಯು | ೫ 


ಭರತದ ಬಳಳ ತತ್ರುಲ್ನಾದಿಗಳ ದುತ್ತೊಲಿದು ರಾನಟಖಿಖುತ್ತ ಸಂಭಾವಿಸಿದಲಿಲ್ಲರದು 
(ಊಂ ಇ ಪ. ಮಾಡು; ನೆರವೇರಿಸು : ಸಂಧಾವಿಸುದದರಿರಾಯರಲಿ 
ಭಂಧಾಮೌರಂಭ (ಇಬ್ಮಾಳಾ ಒಆ). ಆ. ಉಂಟಾಗು; ಸಂಧವಿಸು : ರಾವಣನು 
ಮುನ್ನಂದು ಒತಾದೇದಿಗಳುಪಿದ ಕಢಥೆಯಟೋಲ್‌ ಸಂಧಾವಿಸಿದ ಕೀಚಿಕವಿಡಂಬದ 


j 


ಆ ದೇದನೊಳಕ್ಕಟಾ | ಬ 


ಸಲಭನ್ನ 


ಸಂಭಾವೃತೆ (ನಾ). ಖಾಧ್ಮತೆ ; ಸಂಧಮಾಯತೆ : ಈ ಸಂಭಾವ್ಯತೆ ಒಂದೊಂದು 
ಸಂದರ್ಭದಲ್ಲಿ ಒಂದೊಂದು ಬಗೆಯುಗಿದುತ್ತದೆ (ಛಾರ. ೨೦೫). ನಂ. ಸಂಧಾವೃತಾ। 

ಸೆಂಭಾವ್ಕೆ (ನಾ). ಮನ್ನಣೆಗೆ ಪಾತ್ರಳಾದವಳು; ಪೂಡ್ಮೆ : ನಂತರ್‌ ಇಟ್ಟ 
ಸಂತಸದೆರೆಯಂ ಶೋಟ್‌ ಖೇದಳರ್ಕಿಳಲ ಸಂಭಾದ್ಮೆಯೆನಿವ್ರ ಗಂಡ ಉಊಗಸ4ಂಡಳ್‌ 
(ಉಮ, ೬9-೩). (ನಂ. ಸಂಭಾವ್ಕಾ) 

ಸಂಧಾಷಣ (ನಾ). ೧. ಮಾತುಕತೆ; ಸಂವಾದ : ಪ್ರಾಗತದಡೆನಪೃಲ್ಲಾರು ಸಂಭಾಷಣ 
ಪ್ರಸ್ತಾದಯೊಳ್‌ ವಜ್ಚುವಿಚಾರಂ ವುಟ್ಟೆ (ಉತಿತ್ರಾ ೨-೧೬ ದ): ದರಶಿವೈಕ್ಕರು 
ಧವಿಬಲಮೂರಣಸುಧಾನಗಬದಾಸಂಸರ್ಗದೂಧಕರು (ಟಂ ೬ ೬). ೨. ಕರಾರು; 
ಒಪ್ಪಂದ. ೩. ಯುದ್ಧಸಮಯದಲ್ಲಿ ಸೈನಿಕರು ಬಳಸುವ ಗೂಢಶಬ್ಧ್ದ, - 
ಸಂಕೇತ. ೪. ಕೂಟ; ಸಂಭೋಗ. 150.1 

ಸಂಧಾಹೂಂಗೆಯ್‌ (ಕ್ರಿ). ಮಾತುಕತೆಯಾಡು ; ಸಂಭಾಷಿಸು : ದೇದಳುಮು 
ಸಂದೇವಕು ಬಂದು ಕಾಣದೊಡಂ ಪರದುಮಿತ್ರರಂ ಕಂಡಂತೆ ಸಂಭ್ರಮದರಸನು ದುನ್ನಿಸಿ 
ಜಂಭಾವಣಂಗಯ್ಳುದು (ತಂಚತೂ. ೫9-೧೬); ಸಂಧಾಷಣಂಗೆಯ್ದ ನಂದಗೋಪನ 
ಮುಖಾದದಿಂದದುಂ ನೋಡಿ ದಾನದಲ್ಲಛುಂತಂದಂ (ಜಗು ೯-ಊ೨ ಐ). 

ಸಂಧಾಹಣ * ಕಯ್‌) 


ದೊಳಬ್ಲೋನ್ಮಸಂಭಾವಣೆಗಳಂದೆ ಮುದಿತರಾಗಿ (ಕ್ಯವಿದಾ, ೬೩- ೫): ಮುಳ್ಳಾಂಬೆಯು 
ಎ೬ ೬ ಶಾಪವಾಗಿ ಸಂಧಾಷಣೆಯನ್ನು ಪ್ರಾರಂಭಿಸಿದಳು (೩ ೧೧೧); ಎಲ್ಲಾ 
ತರದ ಮಂದಿಯ ಸಂಗಡ ಸಂಭಾಷಗೆಯ ಮಾಡಿದ್ದೇನೆ (ಕೂಟದ. ೧-೧). 
ತ.ನಾ ಸಂಭಾಷಣ ೪: 'ಸಂಧಾಜಣೆಗೆಯ್ದು' ಪರಾ. 

ನಂಧಾಪುಣ ಬಸು ಇ ಮುತುಕತೆಯಾಡು; ಸಂಭಾಷಿಸು : ಯಣಮಾನನೊಂದಿಗೆ 
ಟಾರ್ಟರ್‌ ಭಾಷೆಯಲ್ಲಿ ಕೂಗಿ ಸಂಭಾವಣೆ ಪಡೆಸುತ್ತಾದೆ (ಕಾಲೂ, 3). 


(ಸಂಭಾಷಣೆ 4 ಕೆಯ್ದು) 
ಸಂಧಾಷಿಸು (ಕ್ರಿ). ಇ ಸಂಭಾಷಣಂಗೆಯ್‌ : ದೂತನಾತಂಗಿದಿಕೆಯ್ಮ 
ವಿಡಾಸವಾರ್ಥದೂಳ್ಳುಳ್ಳಿರಿಹಿ. . . ಸಂಭಾಷಿಸುತ್ತದಿರೆ (ಕಾಜುವು ೨-೬೦ ೦); ದಂದಕೂತ 
ಪ್ರಮುಧಿಯಂ. ಯುಧೋಬನ್ಕುಗ್ಗ ದುಧುದಾಳಾವದಿಂ ಸಂಧಾಷಿಸಿ (ಜಗು. ಅಆ 0); 


ಕೇಳು ಪಾಲ ೨-೨. ೯. ಒದಗಿಸು; ಪೂಲೈಸು : ತುರಂಗಳೆ ಬೀದರಮಾ ಕಳಲೊಳಗೆ ಜ| ದೂಾದಾಜಿಯೂ ಇತ್ರೈಯ್ಮನೂ ಸಂಭಾಷಿಸುತ್ತಿರುವಾಗೈ ಅಪ್ಪಾಜಿಯ ಬಂದರು 


ಸಂಧಾವಿಸುದೆ ನೋಡು (ಇನ್ಮಾಲ್ಯೋ. ೧-೫೫. ೧೦. ಒಂದಾಗು; ಒಟ್ಟಾಗು :ತಾದರೆ 
ತಾವರೆಗಳು ಗಾಳಿಯಿಂದ ಸಂಭಾದಿಸಿ ಕೂಡುವಾಗೊಳಿಗೆ ಹೀದಿದ ರಜವೀಟೆಗಟೆ | 
ಗತಂತಿತ್ತವಾ ವಿಧು ಕುಟುಳುದಂಬುಲವ (ಛಾಡ ೧೧-೫೨). ೧೧. ನಿರ್ವಹಿಸು; | 
ಹೊರು: ನೀವು ಸೆಡಾವಿತ್ಮದಯು ಸಂಧಾವಿಸಿರೆ ಸಾಕಿನ್ನು (ಇಷ್ಮಾಕ. ೧-೧೫). 
ಓುಧಾದವ 4 - ಇಯು) 

ಸಂಭಾವ್ಯ (ಗು). ೧ ಯಥೋಚಿತವಾದ; ತಕ್ಕ; ಯೋಗ್ಯವಾದ : ಭದ್ಕಕಲ್ಪದ್ರುಮ 
ಛಲಂಗಳಸನ್ಮಯಾದ್ಯುತದಿಂದ ತಾಳಿಸಿ . . . ಸಂಭಾವ್ಯ ಐರಸರಸಾಯರಂಗಳವೆಲ್ಲದಂ 
ತುಂದಿ (ಒಹತು, 6.೩೪), ೨. ಉಂಟಾಗಬಹುದಾದ; ಸಂಭವನೀಯ. 
೩. ಊಹಿಸಬಹುದಾದ. ೪. ಗೌರವಾರ್ಹದಾದ; ಮನ್ನಣೆಗೆ ಪಾತ್ರವಾದ. 


(ರೂರ, ೧. |ಸಂಧಾಷಣ 4- - ಇಬ್ಬ) 
ಸಂಧಾಷೆ (ನಾ). ೧. ಎ ಸಂಭಾಷಣ ೧. ೨. ಎ ಸಂಭಾಷಣ ೨. ಒ ಎ 
ಸಂಭಾಷಣ ೩. ೪. ಆಕ್ರಮಸಂಬಂಧ. (ಸ. ಸಂಧಾಷಾ। 


3 /ಸಂಭಾಳಿ, "ಸಂಬಾಳ' ನೋ. 


ಸಂಧಾಳಿಕೆ (ನಾ). ಎಚ್ಚರಿಕೆಯನ್ನು ಸೂಚಿಸುಪ ಒಂದು ಪದ: 
ಮೋಳಿಚೋಳಿಯೊಳೆಐಗುವ ಸಕಲಂ ದುಳುಟಾಳಿವವಣಿಕೃದೀಪ್ಪಿಗಳ ಏಪ್‌ಷ 
ರಸ್ಟವಾವುಗದಷ್ಟೆ ಜತವ ಸಂಭಾಳಿಕೆ ಬಹುವರಾಕೆಯ್ಮ (ಮೂಸ ೨೦-ಆಗ). 
ಓರಂಧಾಳಿ, (ಆ ಸಬಾ) + - 4] 


(ನಾ). ೫ ಯೋಗ್ಮವಾದುದು; ಅರ್ಹವಾದುದು : ಎತ್ತಿಕೊಂಡ ಪಬ್ರಂನ | ಅ| ಸಂಭಾಳಿಷ್ಕು 'ಸಂಬಾಳಿಸ್ಕು' ನೋ. 


ಸಮರ್ಪಕವಾದ, ಸಂಧಾವ್ಯಮ್ಮುಸುದ ವಿರ್ದಷಗೆಯಿಂದ ಬೆಲೆ ಬರುತ್ತದೆ (ತಾತ ೧೬). 
೬. ಸಾಧ್ಯ;ಶಕ್ಕ: ಆದರಿಬ್ಬರೂ ಸದರಾಲಿಕರರಾಗಿದುದುದು ಸಂಧಾದ್ಮದಲ್ಲ (ಅರಣ ೩೨); 
ಎಂಡು ಮೂರು ಪ್ರತಿಮುದಿ ಒಂದೇ ಕಡೆಯಲ್ಲಿ ಇಟ್ಟಾಗ ಒಬ್ಬನ ಭರದಲ್ಲಿ ಹೀಗ | 
ಆಗುವುದು ಸಂಭಾದ್ಧ (ಇಂದಾ ೨೬೨). ೭. ಯೋಗ್ಯತೆ; ಅರ್ಹತ. ಆ. ಗೌರವಕ್ಕೆ | 


ಪಾತ್ರವಾದವನು; ಪೂಜ್ಮ : ಭೂವ್ಯೋಮ ವಾತಾಳಲೋಕಂಗಳಲ್ಲಿ ಸಂಧಾದ್ಮರೆಂದುಸ | ಆ 


ಕೊಳ್ಳ ಖಳರ್ದೇದರ್ಷಳಿಂ ನೇವೃನಾದಜವ ಬಿಟ್ಟದ ಉಣೆ (ಟೈವಿರಾ, ೧-೪). (ರ) 


ಸಂಧಾಳಿಸ್ಕು 'ಸಂಬಾಳಿಸ್ಕು' ನೋ. 

ಸಂಭಿನ್ನ (ಗು). ೧ ಸಂಪುರರ್ಜಾದಾಗಿ ತುಂಡಾದ, - ಭಾಗವಾದ. ೨. ಹಸಿದ; 
ಜೀರ್ಣವಾದ. ೩. ಬಿರಿದ; ಸೀಳಿದ : ದುಖಿಶಂಗುಂವಿದ ನೋಟ... ವಿಸುಬ್ಧ ಚಲಿಣು 
ಸಂಧನ್ನ ಪಾರ್ಪ್ನಿನ್ಯಳಿಂ ದಮಮುಧಾಧೀತಮೊಳೊಂದಿಲಲ್‌ ಸುದತಿ ಕುಡಳ್‌ ದಾದ್ವರ್ನೇತ್ರಂಗಳರಿ 
(೫೪ಡ ೭3). ೪. ಚೆದುರಿದ; ಹರಡಿಕೊಂಡ : ಎಸ್ಸಾಕನಿದ್ದುತ್ಸಂಛ 
ನ್ಲಾಂಧೋಧ್ಯದುದ್ಮತ್ತಟಚಬುಳಚಳನ್ನೀನಭೇನೆಪ್ರಶಾನಂ ಹುಂಧಡ್ಗಂಭೀರದುಂ 


ಸಂಭನ್ನವದೆ ರ ಸಂಭ್ರಮ 
ರಂಜಸಹಿದುದು (ಕತ. ೧೦). ೫ ಮಿಶ್ರಣಗೊಂಡ ; ಸೇರಿಸಲ್ಪಟ್ಟ. ಸಂಭೋಗ (ನಾ). ೧. ಅನುಭವಿಸುವುದು ; ಉಪಭೋಗ. ೨. ಅತಿಶಯವಾದ 


೬. ಅಡಕವಾದ ; ಒತ್ತಾದ. ೬. ಸಂಪೂರ್ಣವಾಗಿ ಆರಳಿದ. | ಆಸಂದ; ಪರಮಸುಖ : ಸಕಲುಿರಿಸಂದತ್ತಿನ ಸಂಭೊಗಗವೆತ್ತ | ಕಷ್ಟದ ಕಟ್ಟಿಗೆಯ 
ಸಂಭಿನ್ನದಿದ್ಧೆ (ನಾ). (ಜೈನ) ಒಂದು ಬಗೆಯ ವಿದೆ : ಪವಮಾಮಬತಂ ಹೂರೆಯತ್ತ! (ದೂಳದಾ, ಆ ಪ್ರಶ್ನಾಂಜ), ೩. ಕಾಮ; ಬಯಕೆ; ಉತ್ಕಟೇಚ್ಛೆ : 
ಸಂಭಷ್ಮವಿದ್ದೆಯಿಂ ಮಾಡಿ ಪೊಬಲಪಾಗಸದೊಳ್ಳದ್ದು ವರೂಧಿನಿಯೆಲ್ಲದುನಿಯ. *'ಉಮದೊಳು ಧುಕ್ತಿಯೊಳು ಸಂಧೊಲ್‌ಮೆಂದುತು'" (ಜಾರ್‌ಲಾ ೧೪೫೬-೨೧). ೪, ಕೂಟಿ; 
(ಹಾಸಯ ೧-೩೩). (ಸೆ ಸಂಧಸ್ಮವಿದ್ಕಾ] $| ಸುರತ : ಸ್ವರ್ಗಲಕ್ಕ್ಮಿಯ ಮೇಲಟ್ಕಳೊಳಂದದೇಂ ನಲಿದನೋ ಸಂಧೋಗ 
ಸಂಧುಕ್ತ (ಗು). ೧ ತಿಂದ. ೨. ಅನುಧವಿಸಿದ. (ನಾ). ೩ (7) : ಪ್ರಹಿದ್ಧೀದ್ದ3 ಸಮ್ಮರ್ಧನಿರ್ಧಯವಿತ್ಟೀಡಿತ ದೇದದಾರವಿತಾಬಂದಾಧರಂ ಶ್ರೀಧವಂ (ಹಂಪ ೫-೬೧); 
ಸ್ಥೀಯಲೊಡದೆ ಮುರ ಪಡೆದವು ಉತ್ಪಮಸಂಭುಕ್ತವೆಂಬುದು (ಕಾಮಾ ಶಾಟ). ಕಳಿದ ಶರಣಿಯ ಕಿರಣದಲಿ ವಿರ್ಮಲಿನ ಜಲದಲಿ ದುಗ ಪಾವಂಗಳಲಿ ದರಯುದೂಯರ 
Wal ಸಂಭೋಗಾಂತರಂಗದಲಿ . . . ಆಯುಖ್ಮಾಭಿದೃದ್ಧಿಯ ಬೆಳವಿಗೆಗಳಹುದು (ಒದ್ಮಾಳಾ 

ಸಂಭೂತ (ಗು). ೧. ಒಟ್ಟಾಗಿ ಸೇರಿಸಿದ ; ಜೊತೆಗೂಡಿಸಿದ. ೨. ಹುಟ್ಟದ ;| ೬. ೫ ಶಿನ್ನುವಿಕೆ. ೬. ಆಹಾರ : ''ಧುತ್ತಿಯುಂ ಕಾಮಮುಂ ರತಿಸಂಛೊಂಗ 


ಉತ್ಪನ್ನವಾದ. ೬ ಒಡಗೊಂಡ; ಯುಕ್ತವಾದ : ಭೂತಚತುಪ್ಪಯಸಂಭೂತ | ೪| ಸಮುತ್ರಯಂ'' (ಅಜಂ ೧೬೪. ೬ ಸ್ಥಾಮಿತ್ವ ; ಒಡೆತನ ೮ ಬಳಕೆ; 
ಚೈಸನ್ನಂ ಪಿಷ್ಟೋದಳಗುಡಧಾತಕ್ಕಾದಿಯತ್ತಣೆಂ ಮದತ್ತಿ ಪುಟ್ಟುವಂತ ಪುಬ್ಟುಗುಂ ಮಿಯೋಗ ೯. [ಗಜಶಾ) ಆನೆಯ ಸೊಂಡಿಲಿನ ಬಹಿಸ್ಕರ್ಜ ಎಂಬ 
ಬ ೪-೧ ಅ). ೪. ತಯಾರಿಸಿದ ; ರಚಿಸಿದ ೫ ಯೋಗ್ಮ; ತಕ್ಕ. (ಷಾ). ಭಾಗದ ಮೇಲಿರುವ ಒಂದು ಅಂಗ. ೧೦. [ಕಾವೃಮಿ) ಸಂಭೋಗ 
೬. ಹುಟ್ಟಿದವನು; ಜನಿಸಿದವನು : ಈತನೇ ಧೃತರಾಷ್ಟ್ರನೆರಡವೆಯಾತ ಪಾಂಡು ಮತ್ತು ವಿಪ್ರಲಂಧ ಎಂಬ ಎರಡು ಬಗೆಯ ಶೃಂಗಾರಗಳಲ್ಲಿ ಒಂದು; 
ವಿರಾಹಿರೀಸಂಭೂರ್ತುತನು. ವಿದುರದೆಂದಾಯ್ತ ದಿಗಭಿಧಾಪ (ಇಟ್ನಾಳ. ೩). ನಾಯಕ ನಾಯುಕೆಯದು ಅನ್ಮೋನ್ಮವಾಗಿ ಅನುರಕ್ತರಾಗಿ ಭೋಗಿಸುವುದು: 
[ON ೫] ಸ್ಟ್ರೀಪುಯರತಿಸಮುತ್ತಟ್ಟಾದಾರಂ ತಾಬೆದಲ್ಲೆ ಶೃಂಗಾರಂ ಮೇಳಾಪದಿದೆಗಳೈೆಯಿಂ 
ಸಂಧೃತ (ಗು). ೧. ಕಲೆಹಾಕಿದ; ಒಟ್ಟುಗೂಡಿಸಿದ : ರೇಮಕಾಎದಹದಲಿ ಸುವಿರೂಪಿತ ಸಂಭೊಗ ಎಸ್ರಲರಧ ಸಮುಖ್ಯಂ (ಜಾನ ೧); ದುಹಾಕಾದ್ಮ.... ಬಲ 
ದರಮಂತ್ರಾವಳಿಗಳಲ್ಲಿ ಸಂಧೃತದ್ರವ್ಮಾದಳಿಗಳಲಿ . . . ದೇವರ್ದೆವಾಧೀಶಸೊಬ್ಬನೆ ಕ್ರೀಡೆ, ದುಧುಖಾನ, ಸಂಭೋಗ - ವಿಭ್ರಲಂಧ - ಶೃಂಗರ. .. ರಾಯತನ ಬಯುಬ್ರಾಪ್ಟಿ, 
ಭಾವಿಸಲು ಪರಮುತ್ತನು (ಓರಾ «-೫-ಇ.. ೨. ಸೇರಿದ ;ಕೂಡಿದೆ : ಕುಟಿಯುಗಬುಂದ ; ಈ ಹದಿನೆಂಟು ವಿಷಯಗಳ ವಾರ್‌ವೆಗಳಲದ ಕೂಡಿದ್ದು (೬೩ ೧. (ತಂ) 
ಸಂಭ್ಯೃತತುಂಕುದುವಂಕಾಂಕಿತೆಯುಂ . . . ವಿಎಸಿ (ಜಮಾ, ೧-೫ ಐ); ಸಂಧ್ಯತ) |ಸೂಧೋಗತಾಯ (ನಾ). (ದೌದ್ಧ) ಸಂಶೋಷರೂಪವಾದ ಶರೀರವುಳ್ಳವನು; 
ಸುಮುಕ್ಛಾಧಲಿಭತ್ಕರ ಸೈಳಾಳಿದುಯ . . . ಸುಮನಸ್ಸುತೆಯ ಕಂಡರು ೮ಜು |2| ಆನಂದವೇ ದೇಹವಾಗಿರುವವನು : ಮಹಾಯಾವದ ಪ್ರಕಾರ, ಬುದ್ಧರು ಮನುನ್ಮ 
ಡಾಹ್ಮದಿಯ (ತೂಂರಾ ೧-೧೨-೮); ಕಉಾಟ್ಟೆಳದ್ರುಧಿರತಂಬರ ಸಂಧ್ಯತಮುರ್ದಿರಂಗದತ್ರರಥ ಮುತ್ರನಲ್ಲ, ರೇಮಸಗಳನ್ನು ಮಾರಿಸಿದ ದೇದ, ದೇಖಾಧಿದೇವ, "ಧರ್ಮಕಾಯಿ' ಪಾದ 
ಭಟೇಭಧಂರಿಲಮೂಗತಮೆಣ್ನೆ ಸೆಯುಗೆ (ಊತ. ೬-೩೪). ೩. ಅಣಿಗೊಳಿಸಿದ; ಆತನು ತನ್ನ ಬುದ್ಧಕ್ಕೀತ್ರದಲ್ಲಿ "ನುಧೋರಚಾಯ'ದಿಂದ ವಾಸಿಸುತ್ತ, ಲೋಕದ 
ಸಬ್ಮುಮಾಡಿದ : ದುಣಿಮುಯತ್ತಂದ ಸಂಧೃತರೂಳತಿಉುರಟರ ಪ್ರಜಾಳ ಮೇಲಿನ ಅಮುಗ್ರಹಕ್ಕಾಗಿ 'ಎರ್ಮ್‌ಣಕಾಯ'ದಿಂದ ಕಾಗಸಿಕೊಂಡು ಕನ್ನ ಲೀಲೆಗಳನ್ನು 
ಜಳಾಂತರವಿರಾಜಯಾನತಳದೊಳ್‌ (ಕುಸು 6-೧೩ ಐ). ೪. ಇಟ್ಟಿ ; ಇರಿಸಿದ. ನಡೆಸುತ್ತಾನೆ (ರಾಂದ. ೨೦೫), 1) 
೫. ತುಂಬದ ; ಭರ್ತಿಮಾಡಿದ : ವಂಡರತ್ಗಗರ್ಧವಿವಿಧಾಷಧಿ ಸಂದರ್ಧ | ೫| ಸಂಭೋಗಿಸು (ಕ್ರಿ). ಕೂಡು; ನೆರೆ : ಲಾಗವಿವಗಬಿತೆಯೊಂಛ್ಯಂಭೋಗಿಯಿತಿಬ್ಬಲ್ಲಿಣ್ನಾ 
ಜಾತಕುಂಭಳುಂಧನಂಛ್ಯತದುಂಗಲಜಲಂಗಳಂದಂ ಮಿಷಿತೆ (ಅ೦ಷ್ಟು ೪೬ ಐ); ಓರೆ ನಾಣ್ಚಿಕೆಯಿಂದಾ ಗಿರಿಜೆ ಬೊರ್‌ (ಕಡತ, 9-೫9); ಆಕೆಯವಾಗಳಾ ಮನೆಯ ಮುಂದೆ 
ಗಂಧಸಲಿಲಸಂಭ್ಯತವಿತಾಳತಪಿನೀಲಧರಗದಿರಂಗಳಿಂ (ಬಲ್ಲತ ೯"). ೬ ಪಡದ; ಸಂಭೊಗೌಸುತ್ತಿರಲು (ತಟ ೬೩-೧೩), (ಸಂಧೋಗ 4 - ಇಡು) 
ಗಳಿಸಿದ. ಒ (ಶಬ್ದದಂತೆ) ಗಟ್ಟಿಯಾದ ; ಡೋರಾದ. ಆ. ಒಯ್ದ; | | ಶಂಧೋಗ್ಯ (ನಾ). ಬಳಸಲು ಯೊಂಗ್ಕವಾದುದು; ಉಪಯೋಗಿಸಲು ತಕ್ಕುದು: 
ಸಾಗಿಸಿದ. ೯. ಬೋಷಿಸಿದ. ೧೦. ಹೆಚ್ಚಾದ ; ಅಧಿಕವಾದ : ಅ ರಂಬಧರನಮ ತ್ರಿದ್ದೇಕಲಿಬಾಂತಾತ ಬದರಾಳ್ಪಾಮಲಕ ಪ್ರಮುಣಾಡಾರಂಗಳುಮೆವ್ಪ ಮಿಧುವಂಗಳ್ಲೆ 
ನೋಡಿ ಸಂಭ್ಯತಪುಳಕಪೂರದಲಿ . . . ನಂದು ಸ್ತುತಿಸುವ ದೂತರತ್ವವ ತಿಳಿದ ಐಂ|ಖ| ಸಂಕ ಖು)ಧೋಗ್ಯಮಾಗಿ. ಸಲೆ ಐಭಿವ್ಯಧೋಗಭೂಮಿಯ ೪ಡಯ 
ಏದರಿಸುವದು (ಸಳ. ೫-೬೨). (ಮಾ). ೧೧. ಸೇರಿದುದು ; ಕೂಡಿದುದು;: ಪಲಯೋದರದುದಂಬನೆಯ ಧಾಗಮುಟ್‌ದುದು (ಊರಾ. ೩-6). (ಹಂ) 
ಅಂತು ನಯರಣೃದಯಸಂದನ್ನಿದಿಯಾದ ದೇರಿಯಿಂದದೆಎಳಗೆ ಚತುಃ| |ಸಂಧೋಳಿ "ಸಂಬಳಿ' ನೋ. 
ಕ್ರೋತವಿಷ್ಠಂಧಸಂಧೃತದೂಗಿ (ದೃವ ೫-೩೪ ಐ): ಸೈಳ್‌ದಡೆ ಕುಧಬರಧಿಸಂಧ್ಯತು | | ಸಂಭ್ರಮ (ನಾ). ೧. ಸುತ್ತುವುದು ; ತಿರುಗುವುದು. ೨. ಉತ್ಸಾಹ ; ಸಡಗರ: 
«ಎ. ಆಗಿ ತಚ್ಛೈಲಯೆಸೆದಿರ್ದುದು (ಜೈಟರಾ ೧೦-೫). (೫೩) ಅಂತಃಪುದದ್ದಾರದೇತದೊಳಿರ್ದ ರಾಜಲೋಮೆಲ್ಲಮುಂ ಸಂಧ್ರಮಂದೆರನು 
ಸಂಭೃತತೋಪ (ನಾ). ಸಂತೋಷದಿಂದ ಕೂಡಿರುವವನು ; ಹರ್ಷಚಿತ್ತ :ಆ|3| ತೊಲಗಲೊರ್ವ ಪುದುಷಂ ಪ್ರಷ್ಯಷ್ಟವದನಂ ತೃರಿತ್‌ಡಿಯಿಂ ಬಂದು ಬಿಂಡಮಟ್ಟು 
ಮುಖಸಂತತಿಯಂ ಕಾಣುತ್ತದುಂಧವೃತ್ಚಿಟುಧಥಂ ಸಂಧ್ಯತತೋಷದಾದಂ (ಬಾರ (ಪಾವಾ ೪೫): ಎಲ್ಲಿ ರೋಡಲು ಶಿರ್ದಾಮತಾಸ್ತ್ರವೋದುದರ ನಲ್ಲ ಲಿತರವದ ಸಂದ್ರಮವು 


೬-೩೨), Ite) "ಯಾವಲ ಇಇ). ೬ ಗಡಿಬಿಡಿ; ತರಾತುರಿ : '“ಸಂಪ್ರಮ, ತೃರಾ - ೨ 
ಸಂಭೇದ (ನಾ). ೧ ಒಡೆಯುವಿಕೆ ; ಧಾಗಮಾಡುವಿಕೆ; ಭಿನ್ನಗೊಳಿಸುವಿಕೆ. ಆತುದಪಡುವಿಕೆ, ತೃರೆಪಡುವಿಕೆ' (ಓಲಾ ಆ). ೪. ಅಧಿಕ ಸಂತೋಷ, “ಅನಂದ: 
ಪ. ಕೂಡಿಕೆ ; ಸೇರಿಕೆ ಒ ನದಿಗಳು ಒಂದರೊಡನೊಂದು ಸೇರುವಿಕೆ ; ಅನ್ನೆಗಂ ತೊಳಲುತಅಸುವ ಬಳ್ಳಿ ಕಾಲ್ಗ್ಡೊಡದಂತರಸುಗಳ ಶಿರೋಮಣಗೆ 
ಕೂಡಲು; ಸಂಗಮ :'"ಸಂಗಮಂ ಸಂಭೇದಂ"' (ರಟ. ೫-೧೨). ೪. ಆರಳುವಿಕೆ. | ಐ) ಸಂದ್ರಮದೊಳ್ಳೆತಂದು ಬಿನ್ನೈಓದಂ ಟಿರಮೊರ್ವನು (ಹಟಾ. ೨-೪. ೫. ಬೊಬ್ಬೆ ; 
೫ ಏಕರೂಪತೆ ; ಒಂದೇ ತೆರಸಾಗಿರುವಿಕೆ. ೬. ಮುಷ್ಟಿ ಬಗಿಯುವಿಕೆ . ಆರ್ಭಟ: ಮುಡಿಗೆ ತಣಪಿಲ್ಲೊಬ್ಬರೊಬ್ಬರು ಹೊಡೆದ ಕಿಡೆರಾ ಸಂಧ್ರಮಂಗಳು ಐಡದೆ 


೬. ಪ್ರತಿಭಟನೆ; ದಂಗೆ. ೮. (ಧೇದೋಪಾಯದಿಂದ) ಗುಂಪನ್ನು ಕಾದಿತ್ತುಧಯಬಲದೆಂದರಡು ಗಳಿಗೆದರ (ಊಂ, ೩-೪೦). ೬. ಹೆದರಿಕೆ ; ಭಯ : 
ಒಡೆಯುವವನು ; ಪ್ರತ್ಮೇಕಿಸುವವನು : ಎಬವೈರಿಜಾರುರಂಭೇಟರದಂಬತೌರ್ಯರ್‌ ಅತ್ಮಾದರಸ್ಸಂದ್ರಮಮುತ್ಪಾದಯತಿಯಿಂಬುದು (ಹುಲರಾ ೩-೪ ೮). ೬ ಗೌರವ ; 
(mug ೨.೪೨). (se) ಸನ್ಮಾನ : ``ಸಂಧ್ರಮಃ - ಆದರಂ"' (ಜಾ. ೨೬-೨೬), ಆ. ತಲ್ಲಣ ; ತಳಮಳ: 
ಶಂಧೇದ್ಮ (ನಾ). - ಸಂಭೇದ ೩ : `'ಸಂಭ್ಭದ ಸಂಗಮಃ ಸಂಭೇದ್ಧಂ - ಈ ೬| ಅ) ಎನ್ನ ಬಗೆದ ಬಗೆಯಮೊೊಡಂಬದುಗುದೊೊಡಂಬಡನಂಟ ಸಂದ್ರಮದೊಳ್‌ . . , 
ಕೊಡಲ್‌"' (ಆರತ. 096). (ನ) ಕುಮಾರವಂ ಬಾರೆವಂದು (ಅಂ ಇ ಈ. ೯. ದಿಗ್ಭ್ರಮೆ ; ಕಕ್ಕಾದಕ್ಕಿ. 


ಸಂಧ್ರಮಳಾಅ 


೧೦. ಗೊಂದಲ; ಕ್ಲೋಧೆ. ೧೧. ಅಜ್ಞಾನ ; ಮೌಢ್ಮ. ೧೨. ತಪ್ಪು; ದೋಷ. 
೧೬ ವೈಧವ; ಆಡಂಬರ. ೧೪. ಹಬ್ಬ; ಉತ್ಸವ : ಅವರ ಆಗಮನದ ಸುಮಿತ್ರೆಗ 
ಒಂದು ನೊಭ್ರಮವಾಸಿಯೇ ಮಾಣಮಿಸಿತ್ತು (ಹುಡು. ೧). ೧೫. ಪುಳಕ ; 
ರೋಮಾಂಚನ. ೧೬. ತುಟಿ ;ಅಧರ. ೧೭. ಒಂದು ಬಗೆಯ ಮರ : ಅಗಲೆ; 
ಹಸೀತಕ : ''ರೋಮಾಂಟಿಗಮೊಡೈದಿಬ್ರಮಂ ಶೀಘ್ರ ಹನೀತತ ಸಂಭ್ರಮುಷ್ಯಯಂ'" 
(mms ಒಳ), * Wo.) 
ಸಂದ್ರಮಳಾಅ (ನಾ). ಸಡಗರದಿಂದ ಕೂಡಿರುವವನು ; ಉತ್ಪಾಹಿ : 
ಅತ್ರಲಿತ್ತಲೆಡೆಯಾಡುದ ಸಂದ್ರಮಳಾಳರಿಂ , . . ಟೈಲ್‌ಗಿಪ್‌ದ ವಿದಾಹಮುಂಟಪಮಂ 
ಎ ಮೋಡುತುಂ (ಉಲ «ಟು. (ಸಂಭ್ರಮ + - ಉಂ 
ಸೆಂದ್ರಮಮಾನ್‌, ಸಂಭ್ರಮವಾನ್‌ (ಕ್ರಿ). ಸಡಗವಿಸು ; ಉತ್ಪಾಹಗೊಳ್ಳು : 
ಅಗಳಾ ಸಂಧ್ರಮಮಾಂತ ಜನರ ಳಳಳೆಳದಿಂ ದಳಂಬಡೆದು ಭೋರ್ಗರೆದುಲಿದ 6ೊರಲ 
ಗಂಟೆಯುದುರದ ಗೆಚ್ಚೆಯುದುಂದಯದೆಯೆ (ಎ. ೪:೨೦ ೮). ಸಂಭ್ರಮವಾನ್‌ : 
ಮಾನಕ್ಕ ದೊರಕಲು. ಸಂತಸದಿ ಕೊಂಡದಿಕಸಂಭ್ರದುರಾಂತು ವರತರಲ್‌ 
un 34-೧4). 1ಸಂಭ್ರಮ * ಆಸ್‌, 
ಸಂಭ್ರಮವಡೆ (ಕ್ರಿ). ಸಡಗರಿಸು ; ಉತ್ಸಾಹಗೊಳ್ಳು : ಸಂದ್ರಮವಡೆದ 
ಶೊರೆತಪುಯುಖಿಳಕುಟುಂಬುದ ಮೋಯಿಸದಂತೆ ಬಂಭಾಂಡಾಂದೆ ಕಾಣಿಸಕೊಂಬುದು 
(6 ೪೦-99), (ಸಂಬ್ರಮ * ವಡೆ! 
ಸಂದ್ರಮವೊಬ (ಕ್ರಿ). ೫ ಸಂಭ್ರಮವಡೆ : ಎಟ್ಮುಂ ಕಂಡು ಸಂಭ್ರಮದತ್ತಿ , . . 
ದಂಡಪ್ರಣಾದವಾಕ್ಕಿ ವಂದಿಸುತ (ಒಲ ೨-3). (ಸಂಭ್ರಮ * ಬೇವ] 
ಸಂಧ್ರಮಬೊಗೆ (ಕ್ರಿ). ಸಂತೋಷವುಂಟಾಗು ; ಹಿಗ್ಗು : ಟ್ನರಯ್ಮನನೊಎಡನೆ 
ಕೈವಿಡಿದೆತ್ತಿ ಕಲಳೇಶೊಡೆಯಳತಿನಂಧ್ರದುದೊಗೆದುತಿರೆ ತೆಗೆದು ಐಗಿದಷ್ಟ 
(ಊಂ ೫-೬೩), (ಸಂದ್ರಮ ಈ ಒಗೆ! 
ಸಂಧ್ರಮಾಕುಳ (ದಾ). ಆತುರದಿಂದ ಕೂಡಿದವನು : ಸಂದ್ರಮುಕುಳನುದು 
ದನಶೋತ್ತಮುಂಗನುಮುಗಿ ಬಂದು ಮುಂದೆ ನಿಂದು ಸೇವಾಗ್ರಗಗ್ಮಂ ಮದೆಂ 
ಬಾಡುತ್ತುದಿಲೆ (ಕಾಲ ಇ: ವ). ಹಂ. ಸುಧ್ಯಮುಳುಲ) 
ಸಂಭ್ರಮಿ (ನಾ). ವ ಸಂಧ್ರಮಾಕುಳ : ಬಚ್‌ಯ ಸಂಧ್ರಬುಗಳೊಡತಣದನುಭಾದ 
ಕವತ್ತರಡಕ್ಕರ ತಮ್ಮಲ್ಲಿ ತಾವು ಉಲಿದಂತೆ ಉಲಿದವು (ಅಲಿಡಷ ೧೪೦-೬). 
ಹಂ ಸಂಭ್ರಮಿಪ್‌) 
ಸೆಂಧ್ರಮಿತ (ಗು). ಸಡುಗರಗೊಂಡ ; ಉತ್ಸಾಹದಿಂದ ಕೂಡಿದ : ಸಂಧ್ರಮಿತ 
ಸೆಖಿಯದ ವದುನೆ ಸೀತೆ ತಾಂ . . . ಬುದಳು (ಶ್ರೀರಾಮಾ ೪-೫೯). [ಸಂ.) 
ಸಂಧ್ರಮಿಸು (ಕ್ರಿ). ೧ ಉತ್ಪಾಹಗೊಳ್ಳು ; ಸಡಗರಿಸು : ಅಮರದುಂದುಲ 
ಮೊಳಗಲಿಳೆ ಸಂಧ್ರಮಿಲೆ (ಹತ. ೧-೬೨)) ಬನ್ನ ಬಳಿಗೊಂದು ಮಂಹಕ ಧಾವಿಸಿ. 
ಗಡಮುಖವೈತಂದನೊ ಎನ್ನುತ ವಾ ಸಂಭ್ರಮಿಸುತ ಕಂಡೆದು ಸಮ್ಮುತಿನ (ಗಳಿಡ. ೧-೨೦). 
ತಿ. ವಿಜೃಂಭಿಸು ; ಶೋಧಿಸು : ಶೋರಗಗಳುವುರಿಸಿದದ್ರು ಬಬರಿ ಬಿಗಿದವು ಬಹಳ 
ಕದಳಿಡಾದದಲಿ ಪೂಭ್ರಮಿಸಿದವು. ಸೌಧಾಳಿ ಬಾಲ್ಮೆನೆಯ (ತೂರರಾ, ೧). ಇ. 
ಆತುರಗೊಳ್ಳು ; ಅವಸರಪಡು : ಗರುಡರಿರೆ ಉಲಿಯದಿರಿ ಗಜಗಮನ 
ಸಂದ್ರಮಿಸದಿದು (ಟಂ ೧-೪). ೪. ಕುತಎಹಲಗೊಳ್ಳು ; ಆಶ್ಚರ್ಯಹೊಂದು: 
ಸಂಭ್ರಮಿಸಿ ರೋಳ್ಟಾಗಳ್‌ (ಆದ್ಮಿ ೪೧೯ ೮. ೫. ದಿಗ್ಭಮೆಗೊಳಗಾಗು; 
ಕಕ್ಕಾಬಿಕ್ಕಿಯಾಗು: ಸದ್ಗುರುದೂರ್ತಿಯುಂ ಕಾಣುತ್ತ ದಕ್ಕದೆ ಹೆದಕ್‌ ಸಂಧ್ರಮಿ 
ತಾಗ ದಣಿಸಿದುತ್ತೆ ಬಸವನು. . , . ನಮಿಸಿ (ಟ್ರಾ ಇ-ಸಾ). ೬ ಹೆದರು; 
'ಭಯಪಡು: ದ್ಯಷಧಾಧಿಮು ಮುಡುವ ಭೀವತಪಳೆ ಸಂಧ್ರಮಿಸದಿರಿ ನೀವು (ಟಂ 
೨) ಓ ಅಧಿಕವಾಗು; ಹೆಚ್ಚಾಗು : ವಯ ವಿನಯ ಧಯ ನಧಕ್ತಿಯು 


ಸೂಧ್ರಾಂತ (ಗು). ೧ ಕಕ್ಕಾಬಿಕ್ಕಿಯಾದ ; ಗಲಿಬಿಲಿಗೊಂಡ. ೨. ಹೆದಸಿದ ; 
ಭಯಪಟ್ಟ. (ನಾ). ೩. ಗಡಿಬಿಡಿ ; ಅಮಸರ, ಇ. (ನಾಟ್ಕ) ಸಂಧ್ರಮದಿಂದ 
ನಡೆಯುವುದನ್ನು ಸೂಚುದಿವ ಒಂದು ಭಂಗಿ : ಅದಿದ್ದ ಟಾರಿಯಂ ಪದೆಡಾದಿದ 
ಾಲ್ಲಳೆಎಡೆನೆ ಕೆಮ್ಮಲಪದ್ಮದೆ ದ್ಮಾವೃತ್ತಂ ವರಿವೃತ್ತದೆ ತೀವಿ [ರ] ಪಿಂದೂಡೆಯೊಳೆಮ್ಮ 
ಸೂಧ್ರಾಂತಾಖ್ಮಿಂ (೮ನ ಇ-ಇಟೂ), ೫. (ಜೈನ) ಒಂದು ನರಕಬಿಲದ ಹೆಸರು : 
ಶ್ರಒತ ಅದಶ್ರಾಂಡ ವಿಶ್ರಾಂತಮ್ಮ . . , ಶ್ರಿಂಶಲ್ಲಳ್ಳೆಬಿಲಂಗಳಷ್ಪುದು (ಖೃ, ್ರ. ೧೨೦). 
[0] 
ಸಂಧ್ರಾಂತಿ (ನಾ). ಗಾಬರಿ ; ಕಳವಳ : ಅದವ ಮುಖವು ಬಕೋಚಟಿಂದಲೂ 


| ಸಂಧ್ರಾಂತಿಯಿಂದಲೂ ಕೆಂಪುಗಿತ್ತು (ಅದ್ಯ ೬೪). ಸಂ) 


ಸಂಯತ (ಗು). ೧. ನಿಗ್ರಹಿಸಿದ ; ಹತೋಟಿಗೆ ತಂದ. ೨. ಜೋಡಿಸಿದ ; 
ಸೇರಿಸಿದೆ : 4ರೀಟಮುಂ ಸಂಯತ ಕೇಶಾಳಿಯುದುರತವು ಮೌಳಿ (ಪ್ಲಾಟ ೧೫-೨೬) 
೩. ಸೆರೊಕ್ಕಿದ ; ವಶವಾದ. ೪. ಅಣಿಗೊಳಿಸಿದ. (ನಾ). ೫. ಇಂದ್ರಿಯಗಳನ್ನು 
ಜಯಿಸಿದವನು ; ಜಿತೇಂದ್ರಿಯ. ೬. ಶಿವನ ಹೆಸರುಗಳಲ್ಲಿ ಒಂದು. 
೬. ಸೆದೆಸಿಕ್ಕಿದವನು ; ಬಂದಿ : ""ಒದ್ಮಒ ಐದ್ದಓ ಸಂಯುತು - ಈ ೩ ಕಟ್ಟುಬೆಟ್ಟದಂ"" 
(re. ಗಾ). ೮. (ಜೈನ) “ಪಂಚೇಂದ್ರಿಯಗಳನ್ನು ನಿಗ್ರಹಿಸಿ, 
ಕಪಾಯಗಳನ್ನು ಗೆದ್ದು ಪಂಚಸಮಿತಿ ಮೂರುಗುಪ್ಪಿಗಳನ್ನು ವಾಲಿಸುತ್ತಾ 
ದರ್ಶನ, ಜ್ಞಾನಗಳಿಂದ ಪರಿಪೂರ್ಣನಾದ ಶ್ರಮಣ ; ಪ್ರಾಣಸಂಯಮ 
ಮತ್ತು ಇಂದ್ರಿಯಸಂಯಮಗಳನ್ನು ಪಾಲಿಸುವವನು ; ಮುನಿ'' (ಹಹ. ೫೩): 
ಅಲ್ಲಿ ದರ್ಶನವಿತುದ್ದನುಂ ಶೀಲಸಂಪದ್ದನುಮಪ್ಟ ಸಂಯತದುತ್ತದುವಾತ್ರಂ 
(ಅಂದಿ, ೧೧ ೯ ಪು, ಸಮಸ್ವಾಗದುಪದಾರ್ಥಾದಧಾರಣಗುಣಸಮೇತಶುಮದಪ್ಪಸ್ಮಿ 
ಭೂತಿಸಂಯುತಂಗೆ ಸಮರ್ಪಣುಗೆಯ್ದು . . . ಪೂರ್ಬಾಭಿಮುಖದಾಗಿ (ಬವ 
ತ) Kl 

ಸೆಂಯತ್ತು (ನಾ). ಕಾಳೆಗೆ ; ಯುದ್ಧ : "'ಸಂಗ್ರುಮಃ . . . ಸಮುದಯಃ, ಸಂಯತ್‌ 
«ಎ» ದಿಗ್ರಹು - ಈ ೩೫ ಕಾಳೆಗಂ"' (ಪರಾಯ. ಟಾ- 3೯): ವಿಯತ್‌, ಸಂಯತ್‌, ದಿದ್ಮುತ್‌, 
ಜಗತ್‌... ಇದರೆ ದ್ವಿತ್ವದಿಂ ಉತ್ಸಮುಲಬು (ಕಮದ ಇ. ಅಂಬ). ನಂ ಸಂಯತ್‌। 

ಸಂಯಮ (ನಾ). ೧. ನಿಗ್ರಹ ; ಹತೋ ೨. ಮನೋನಿಗ್ರಹ : ತೂ 
ಬಂದಳ್ಳರೆಯ ದುಳ್ಳಮಂ ಕಾಣಿಸದ ಸಂಯಮದ ಶೀಭ್ರಿತೆಯಿದಲ್ಲಿಂದ ಬಳ್ಕೊಂದಬ್‌ 
(ಶ್ರೀರಾಮಾ, ಇಾ-3೧೯), ೬ ವಿಕಾಗ್ರತೆ : ಚದುರಿರುವ ದುಲ್ಡಾನ್ನು ಒಟ್ಟುಗೂಡಿಸುವ 
ಇಟಾಯವೂಂದುಂಟು. ಆದರ ಹೆಸರು ಸಂಯಮ (ಯಣ. ಇ). ೪. ತಾಳ್ಮೆ ; ಸಹನೆ. 
೫. ಪ್ರಯತ್ನ ; ಶ್ರಮ. ೬. ಪ್ರಳಯ ;ನಾತ. ೬. ಮನುಷ್ಯತ್ವ ;ಮಾನವೀಯತೆ: 
ಎಮದು ಎಗ್‌ಗಾತ್ರಮತಮಟಿತವಹ ಗಾದೆ ಜಂತುಗಳ. ತಮಿಸದ ಪ್ರಟ್ಟಿನ 
ಸಂಯಮಗುಣಮಂ ಡಂದಹತರುವಂ ಕೃಷ್ಣಸರ್ಪಶಿತುರ್ಫೀಲ್‌ 4ಡಿವೈ (ಕಾಲುಕ. 
ಇಂ). ೮. ಹರಕೆ. ೯. (ಚೈನ) ಶ್ರವಣನು ಆಚರಿಸಬೇಕಾದ ಕ್ಷಮೆ, 
ಮಾರ್ದವ, ಆರ್ಜವ, ಸತ್ಯ, ಶೌಚ, ಸಂಯಮ, ತಪಸ್ಸು ತ್ಮಾಗ, ಅಕಿಂಚಸ್ಕ 
ಮತ್ತು ಬ್ರಹ್ಮಚರ್ಯಗಳೆಂಬ ಹತ್ತು ಬಗೆಯ ಧರ್ಮಗಳಲ್ಲಿ ಒಂದು : 
ಉತ್ತಮ ಕ್ಷಮು ಮುರ್ದದಾರ್ಜದ ಸತ್ಯ ಶೌಚ ಸಂಯಮ ಶಪಸ್ತಾಗಾಖಚನ್ನ 
ಬ್ರಹ್ಮಚರ್ಯ ಪರ್ಯಾಯ ಪರ್ಯಾಪ್ತ ದಶಧರ್ಯಂಗಳಂ ಕೈಕೊಂಡು (ಉಂ. 
೬.೬೨೫); ಆದರ ಗುಣದುದರ ಸಂಯಮಮವರ ತಪತ್ಪರಣಮಂಟುದವರಿದರಳವಲ್ಲ 
ಅತೋ ೧೨). ೧೦. ಜೈನಗೃಹಸ್ಕನು ನಿತ್ಯವೂ ಆಚರಿಸಬೇಕಾದ ಆರು 
ಬಗೆಯ ಕರ್ಮಗಳಲ್ಲಿ ಒಂದು : ಇಷ್ಟಳಚ್ಛತಿಯುಂ ದಾರ್ತಿಯುಂ ದತ್ತಿಯುಂ 
ಹ್ರಾಧ್ಮಾಯಮುಂ ಸಂಯಮಮುಂ ಶಪಮುಮಂಬೀ ಆರ್ಯುಸಬರ್ಮುಂಗಳ್‌ 
ಶ್ರಾವಕಯನಕ್ಕೆ ಕುಲಧರ್ಮಂಗಳ್‌ (ಹುಣಂಪ್ರ 30): ಇತ್ಟೈ ದಾರೆ ದತ್ತಿ ಸ್ವಾಢ್ಮಾಯ 
ಸಂಯಮ ತವಮಂದಾರ್ಯಕರ್ಮಮಾಜುತೆಅದಕ್ಕುಂ (ಕುಡವಾ, «-೫೫ ರ). (ನಂ) 


ಸಂಧ್ರಮಿಸುತಿರಲು ಸ್ನುಧಿಗೆ ಬಂದಗ್ರಚಾತದ ಬಿನ್ನಳನದಲಿ ಬದ್ದು ಹೊರಳುತ್ತಂ | ಆ ಸಂಯಮನ (ನಾ). ೧. ಮನಸ್ಸನ್ನು ಹತೋಟಯಲ್ಲಿಟ್ಟುಕೊಳ್ಳುವುದು; 


(ಟಬ ಇ). (ಸಂಧ್ರಮ 4 - ಇದ್ಳು) 


ಮನೋನಿಗ್ರಹ : ಇತಪರದ ಧೋಗದ ವಿರ್ತಿಯಲಿಷುದೆ ತಾ ಯನು... 


ಸಂಯದುನದದ ವಿಗ್ರಹ ವತವನು ಮಡೆ ಪ್ರತ್ಕಾಪಾರದೆನಿಬುದದು (ಜ್ಯಾ ೬-೬). 
೨. ಅಂಕೆಗೊಳಪಡಿಸುವುದು. ೩. ನಿಗ್ರಹಿಸುವವನು ; ದಮನ ಮಾಡುವವನು: 
೪. ನಾಲ್ಕು ಮನೆಗಳಿಂದಾದ ಚೌಕ ; ಚತುಶ್ಕಾಲೆ. 16೩) 
ಸಂಯಮನಕರಣ (ನಾ). (ಕಾಮಶಾ!ಸಂಭೋಗದಲ್ಲಿ ಒಂದು ಬಗೆ : ಕ್ಸ್‌ 
ಮಗುಳ್ಳುಂ ಮಲಗಿ ತನ್ನೆರಡು ಉಲ ಬೆರಳಂ ಮೇಯ ಹಿಡಿಯೆ ಚೃರುವಂ ಕಲದನು 
ಮುದ್ನದಳ ತೊಡೆಯೆಡೆಯೊಳಂ ನಡೆಪಿ ಕೊಳಲ್ಪಿದಿದ್ದತಂ ನೆರೆಯೆಲದು ನಂಯ್‌. 
ತಲ್ಮ/ಮುಖಕರಣವು (ಆತರ. ೯-೬). |ಬೂ.) 

ಸಂಯಮಮಂತ್ರ (ನಾ). (ಜೈನ) ಐದು ಬಗೆಯ ಮಂತ್ರಗಳಲ್ಲಿ ಒಂದು: | 
ಸಂಯುಮುಮುಂತ್ರಂ ಸತಳಾದ್ಯತ್ತಿಗೆ ಹೇತು (ಟುವಂಧ ೨೫. (ಸಂ) 
ಸಂಯಮಿ (ನಾ). ೧. ಇಂದ್ರಿಯಗಳನ್ನು ಜಯಿಸಿದವನು ; ಜಿತೇಂದ್ರಿಯ. 
೨. ಮುನಿ ; ಮಹಿ : ಸಂಯದದಿಂದಂ ತಪದಿಂಯಮುಪಚತಾಘದುನುವತಯಿಖದ 
ವರಮಮುವಿಯೆ ಸಂಂಯಮಿಯಕ್ಕುಂ (ಪ್ಯೂ ೬ ೫7): ಸ೦ಯಮಿಗಳುಂ ಬೆಚ್ಚಿ ಕೆಣ್ಣಾಗಿದೆ. 


ಬೆಳಗುತ್ತದೆ (ಇಷ್ಟಾ, ೩೬೨). 
ಸಂಯಾತ್ರೆ, (ನಾ). ೧. ಕಡಲಿನ ಮೇಲೆ ಮಾಡುವ ಪ್ರಯಾಣ ; ಸಮುದ್ರಯಾನ. 
೨. ಜೊತೆಯಾಗಿ ಪ್ರಯಾಣ ಮಾಡುವುದು. (ಹಂ ಸಂಯುತ್ರಾ) 
ಸೂಯಾದು (ನಾ). ೧ ನಿಲ್ಲಿಸುವುದು ; ತಡೆಯುವುದು : ''ಸಂಯಾದೂ. 
ಸಂಯಜುಃ - ೨ ಚೆನ್ನಾಗಿ ಸಾಕುಮಾಡಿ ನಿಲ್ಲಿಸಿಐಡುವುದು'" (ಲ್ದಾಟಿ ೩೬೨). 
ಹ ಅಂತೆ. (ತ. 
ಸಂಯುಕ್ತ (ಗು). ೧. ಸೇರಿದ ; ಕೂಡಿದ. ೨. ಮಿಶ್ರವಾದ ; ಬೆರಕೆಗೊಂಡ. 
೩ ಗಳಿಸಿದೆ ; ಪಡೆದ. ಇ. ಸಂಬಂಧಿಸಿದ. (ನಾ). ಇ. ಕೂಡಿದವನು ; 
ಸೇರಿದವನು : ಸೂರಿಗಳಿಗತಿಮೂರ್ಮುರಿಗೆ ಗಂಧೀರನಿಗೆ ಧಂದಿಗ ವೇದಾಚಾರ 
ಸಂಯುಕ್ತರಿಯಾಟಾರಪ್ರಬತ್ತರಿಗೆ . , . ಎತ್ತಣ ಬೇರುವೆಗಳ್ಳೆ (ಉುಣ್ಳಾಕ. ೬-೩೪). 
೬ ಬೆರಕೆಯಾದುದು ; ಮಿಶ್ರಣ :  ಇದೂಂದನ್ನು ಪಡೆಯಲು ನಾವು - ಇದು ಸೀರದ 
ಅಲಲದ ಸಂಯುಕ್ತಗಳನ್ನು ಕಾರುಸರ್ದಕು (ಬಾತ್ರ ನ ೬೯೩) ೬ - ಸಂಯುಕ್ತ 
ಕ್ರಿಯಾಪದ : ಧಾತುಗಳಲ್ಲಿ ಸಹ, ಪ್ರತ್ಮಯುಂತ (ವೃೃತ್ರನ್ನ), ಸಂಯುಕ್ತ (ಸಮಗ್ರ) 
ಎಂದು ದೂರದು ವಿಧಿಗಳಿದೆ (ಟಂ. ಇ). |ನಂ.1 
ಸಂಯುಕ್ತತ್ರಿಯಾನದ (ನಾ). (ವ್ಕಾಕ "ಎರಡು ಅಥವಾ ಹಲವು ಧಾತುಗಳ 
ದೇರೆ ದೇರೆ ಕ್ರಿಯಾರೂಪಗಳು ಒಟ್ಟು ಸೇರಿ ಆಗುವ ಕ್ರಿಯಾಪದಕ್ಕೆ 
ಸಂಯುಕ್ತತ್ರಿಯುಪದವೆಂದು ಹೆಸರು'' (ae ೧೧೯). sa) 
ಸಂಯುಕ್ತಪ್ರಳುದೆ (ನಾ). ಪಸಿಗಳು ಅಥವಾ ಸಂಭ ಮುಂತಾದವುಗಳು: 
ಒಟ್ಟಾಗಿ ಕೊಡುವ ಹೇಳಿಕೆ, - ಪ್ರಕಟಣೆ ; ಜಂಟಿಹೇಳಿಕೆ : ಗೋಕಾಕ್‌ 
ವರದಿಯನ್ನು ಕುರಿತು ಸಂಯುಕ್ತಪ್ರಕಟವೆಯನ್ನು ಅದರಿಬ್ಬರೂ ಕೊಟ್ಟರು (ಊಂ). 
(೫೦. ಸ೦ಯುಳ್ತಪ್ರಶೆಬನ] 
ಸಂಯುತ್ತದ್ಮಂಜನ (ನಾ). (ಮ್ಮಾ ಒಂದು ವ್ಮಂಜನದೊಂದಿಗೆ ಸೇರಿದ 
ವ್ಯಂಜನ : ಹರತ ತಾಜ್ವಭುಪಕಘಾ ತ ಒತ್ತಳ್ತರಗಳು ಈಗ ಸಮಾತೀಯ 


್ಶುಂಯುಸ್ತಾದೃಂಜರಗಳಾಗಿದೆ : ಉದು, ಬಿರು. . . ಉದ್ದು, ತದ್ದು ಈ ರೀತಿಯುಗಿದ | ಏ ೧೦. (ಜ್ಕೋತಿ] ಎರಡು ಗ್ರಹಗಳ ಕೂಟ. 


(ಕೃಷಿಡಿ, ೩)... fal 

ಸಂಯುಕ್ತಾಕ್ಟರ (ನಾ). (ವ್ಮಾಕ) ಒತ್ತುಳ್ಳ ಆಕ್ಸರ ; ಒತ್ತಕ್ಷರ : ಎಂಡು 
ಅಧವಾ ಅದಕ್ಕಿಂತ ಪೆಚ್ಚಾದ ಸಂಖ್ಮೆಯ ದೃಂಜನಗಳು ಒಟ್ಟಿಗೆ ಕೂಡಿಕೆಂದಿದ್ದರೆ 
ಸಂಯುತ್ತಾಳ್ಮರ ಅಧವಾ ಒತ್ತಳ್ನರ ಎಂದು ಹೆಸರು (ಮದ್ಮದು. ೧). (ನ) 


ಸಂಯುಗ (ನಾ). ೧. ಸೇರಿಕೆ ; ಕೂಡಿಕೆ. ೨. ಮಿಶ್ರಣ. ಒ ಕಾಳಗ; ಯುದ್ಧ: | ಆ 


ಸಂಯೋಗಾತ್ನರ 
ದತದಿಂ ಎಮಗೂ ವಡೆದಂತುಟಾದುದೇ (/ಲಾಡಾ. ೪-೧) ಟಿಟುಳ ಹಯಸಂತುಳಿವ 
ಕಾಲಾಳುಗಳ ಸಂದಃಣೆಯ ಸ್ಪುಬವಳೌ್‌ಯಬಾರದವೆಲರೆದಾರ್ಧಟದನು . 
ಸಂಯುಗದಲಿ ನಮಿರಸುತ (ಸರಾ ೫.೫.೬೨), ಹ 
ಸಂಯುತ (ಗು). ೧. ಸೇರಿದ ; ಕೂಡಿಕೊಂಡ. ೨. ಬೆದೆಸಲ್ಪಟ್ಟ : ಮಿಶ್ರವಾದ. 
೩. ಸೇರಿಸಿದ; ಕೂಡಿಸಿದ. ೪. ರಾಶಿಹಾಕಿದ. ೫. ಅಣಿಯಾದ ; ಸಜ್ಜುಗೊಂಡ. 
(ನಾ). ೬ (ನಾಟ್ಕ) ಹಸ್ತಾಭಿನಯದಲ್ಲಿ ಒಂದು ಬಗೆ : ಸಂಯುಚಾ 
ಹಂದುತಮೆಂಬಹುದತ್ತುಲಾಲ್ಕು ಹಸ್ತದ ತೆಂನೊಳ್‌ ತೆಐದಣ್‌ದು ಮೆಚ್ಚದಳದಳಲಿ 
ವಯಮಂ (ಅಲ 6-೫7). ಗಂ.) 
ಸಂಯುತಹಸ್ತೆ (ನಾ). (ನಾಟ್ಕ) (ಅ೦ಜಲಿ, ಕಪೋತ, ಕರ್ಕಟ ಮುಂತಾದ 
ಹಸ್ತಾಭಿನಯವನ್ನು ತೋರಿಸುವಾಗಿನ) ಜೋಡಿಸಿದ ಕೈ : ನಾಟ್ಮತಾಸ್ತ್ರದಲ್ಲಿ 
ಹೇಳಿರುವ ಸಂಯುತಹಸ್ರಗಳು ಯಾವುದೆಂದರೆ - ೧. ಅಂಜಲಿ, ೨. 4ವೋತ .. . ೧ 
ದರ್ಧುಮುವ (ಆರಾಜ್ಯ. ಇ). 1ನ.) 
ಸಂಯುತೋರುಕರಣ (ನಾ). (ಕಾಮಶಾ) ಸಂಭೋಗದಲ್ಲಿ ಒಂದು ಬಗೆ : 


19 
ಸಂಯುತೋರು (ಶಾಳಾ ಸಂಯರೋದ, ಸಂಪ್ಮತೋದ] ಕರಣವು (ಒರ. ೯.೪). 
[೫.1 
ಸಂಯೋಗ (ನಾ). ೧ ಒಂದಾಗುವಿಕೆ ; ಕೂಡಿಕೆ : ಅದಲಾಬಿಲಸಂಯೋಗ ಮುರದ 
ದರದ ವೆಗೆಯಂ (ಗದಾ ೧-೬೬); ಉದಿ ಕರ್ಪೂರ ಸಂಯೋಗ ವಿಷೃೃತ್ತಿಯಾದಲ್ಲಿ 
ಮಲಳಿ ರೂಪಿಸಿ ಪಿಡಿಯಲುಂಟೆ ಆಯ್ಕು (ಆಂಡ. ೩೮೪-.). ೨. ಬಾಂಧದ್ಮ ; 
ನಂಟು : ಎರಡೂ ವಂಗಡಗಳಲ್ಲಿಯ ದೇವ ದೇವತೆಗಳಲ್ಲಿ ಸಂಯೋಗ ಶರಬೇಕೆಂದು 
ಆಯು ಪಂಗಡಗಳ ಪ್ರಮುಖರು ಪ್ರಯತ್ನಮಾಡಿದಂತೆ ಕಂಡುಬರುವುದು (ಕಣ. 
ಣಂ). ೬ ಸಹವಾಸ ; ಒಡನಾಟ : ಸರ್ವನ ಸಂಯೊಂಗ ಜ್ಯೋತಿಯ ಪತಂಗರ 
ಜೆಖದಂತೆ (ಬಂತ. ಆಟ): ಅಲ್ಲಮಪ್ರಧು . . . ಶ್ರಿಂುದುವಿದ ಸಂಯೊರ್‌ ಚಿರಕಾಲ 
ಬ್ರಾಖ್ರದಾಯಿತು ಎಂದು ಸಮಾಧಾನವಟ್ಟುಕೊಳ್ಳುತ್ತಾದೆ (ಹ ೧೯). ೪, ಬಕ್ಕ 
ವಾಗುವಿಕೆ ; ಲೀನ: ತತ್ಸದೇ ಲಿಂಗ ತೃಪದದೇ ಅಂಗ ಅಬದವೇ ಲಿಂಗಾಂಗ 
ಹಂಯೊರಗ (ಲ್ಲ. ೬-೧ಒ); ಶಿದದು ತಾನೇ ಲಿಂಗಮುತ್ಮ ಬೆಂಬುದೆಯಂಗದವಐ 
ಸಮ್ಮಗ್ಮೋಗಮೆವ್ರದೇ ಸಂಯೋಗ (ಊಟ ೫-೧). ಈ. ಕೂಟ ; ಸಂಧೋಗ : 
ಬಹಳ ಸಂಯೋಗದಿಂದಲೂ ವಿದಾಷಗಳಾದ ವಸ್ತುಗಳ ಸೇದವೆಯಿಂದಲೂ ಆ 
ಈಕ್ರದ್ಯತ್ತದೆಯ ದುಷ್ಪರಕ್ತವು ಉಲದಲ್ಲಿ ಯೋಗುಯಿಲ್ಲಿ ಸ್ರವಿಸುವುದು (ಬ್ಯ ೧೯೪). 
೬. (ಗಣಿತ) ಕೂಡುವಿಕೆ ; ಸಂಕಲನ : ಯುತಂ, ಯುಕ್ತಂ, ಮಿಶ್ರಂ, ಸಮ್ಮಿಶ್ರ, 
ಸಂಯೋಗ... ಬತಂ ಇಂತಿನಿತುಂ ಕೂಡೂದಕ್ಕೆ ಹೆಸರು (ಡೃಣನಾ ೧೧-೧೯), 
೬ [ರಾಜನೀ] ಇಬ್ಬರು ರಾಜರ ನಡುವ ಒಂದೇ ಉದ್ದೇಶಕ್ಕಾಗಿ ನಡೆಯುವ 
ರಾಜಿ : ಅರಿವಿಜಗೀಹುಗಳೇಕಾರ್ಥಸದ್ದಿಯಂ ಉಕುಚ್‌ತು ನಡೆದ ಸಂಧಿ ಸಂಯೋಗ 
ಮಂಬುದಕ್ಕುಂ (ಕಾಜ, ೨೦-೧). ೮. (ಯೋಗ) ಪರಮಾತ್ಮನಲ್ಲಿ ಬಕ್ಕ 
ಹೊಂದುವುದು; ಸಾಯುಜ್ಮವನ್ನು ಪಡೆಯುವುದು : ಪುರುಷ ಪುರುಷೋತ್ತಮರ 
ಸಂಯೋಗವನ್ನು ಯೋಗ್‌ದರ್ಶನ ಹೇಳುತ್ತದೆ (ಉಂರ. ೧೬). ೯. [ದ್ವೈತ] ನಲವತ್ತು 
ಗುಣಗಳಲ್ಲಿ ಒಂದು : ರಪ, 6%, ಗಂಧ, ಸೃರ್ಶ, ಸಂಸ್ಕಾ ಮುದ, 
ಸಂಯೋಗ . . . ಎಂದು, ನಾಮುವ್ಮದಾಗಿ ನಲದತ್ಟು ವಿದ ಗುಣಗಳು (ಹಂರಖಾ. ೨೬೨). 

(ಂ.| 

ಸಂಯೋಗಾಕ್ನರ (ನಾ). ೫ ಸ೦ಯುಕ್ತಾಕ್ಟರ : ದರಹಿರೆ ಮುಂ 

ಸಂಯೋಗತ್ಲರಂಗಳೇಳಸ್ವರಂಗಳಿಲ ಸುವ್ರಾಪಂ ನೆರೆದು ವಿವರ್ಯಾಸಿಕ್ರಮುಮುಲೆ ೫ತತೂ 

ಶಾಂತಬರ್ದಮಳ್ಕುಂ ಬ್ರಾಸಂ (೪೭ರ ೨.ಟಾ); ಆಂತತಾರಾದಿ ಹತಾರಾಂತ ಬರ 

ವ್ಯಂಜನುರೀದಭಿನ್ನತುದ್ದಾಳ್ವರಂಗಳುದುಂ ಯೋಗವಾಹ ಚತುಷ್ಕಮುಮಂ ಸಂಯೋಗ 

ಕ್ನರಂಗಳುಮಂ ದ್ರಾಹ್ಮಿಗೆ ದಕ್ತಿಣಿಪಸ್ಮದೊಎಳುದೆರ್ದೆಶಂಗೆಯ್ದು (ಅಲ ೪: ೮). 
ಓಂ.) 


ಪಂಯೋಗಿಸು. ೮೨೬೦ ಸಂರಾಪ 


ಸಂಯೋಗಿಸು (ಕ್ರಿ). ೧. ಕೂಡಿಸು ; ಸೇರಿಸು ; 9). ೨. ನೆರೆ; ಸಂಭೋಗಿಸು; ಪಂಠಕ್ಚ (ಗು). ಸಲಹುವ ; ಕಾಪಾಡುವ : ಪರಸದುಯಸಂದೋತನರ್ವಶ 
69. (ಸಂಯೋಗ 4 - ಇಯ ದದೊಡೆವವು ತರಣಬನಸುತಾವಸಂರಕ್ತ ದ್ರವಂಬರಂ (ಬಡವ ೪:೧). |.) 
ಸಂಯೋಜಕ (ಗು). ೧ ಕೂಡಿಸುವ ; ಸೇರಿಸುವ : ಈ 4ಉರದಂಡದಷ್ದು ಮುತ್ತು | (ಸಂರಕ್ಷಕ (ನಾ). ಕಾಪಾಡುವವನು ; ಸಲಹುವದನು. 15೩1 
ಈ ದರಾಗಕತದನ್ನು ಒಂದು ಸಂಯೋಜಕ ಅಂಗದಿಂದ (೫೪) ಕಟ್ಟದೆ | | ಸಂರಕ್ಷಣೆ (ನಾ). ಚೆನ್ನಾಗಿ ಕಾಪಾಡುವುದು, - ರಕ್ಷಿಸುವುದು : ಎಣು ಬನ್ನು 
(ಸಜಾ. ೫). (ನಾ). ೨. ವಿರ್ಪಡಿಸುವವನು ; ವೃಮಸ್ಮಾಪಕ : ಈ|8 | ಸ:ರಕ್ತಣೆದೂಡದಿದ್ದರೆ. ವರದೇಶಿಗಳಾದ ನಮ್ಮನ್ನು ಯಾರು ಕ$ಳುತ್ತಿದ್ದರು 


ಕಾರ್ಯಕ್ರಮದ ನಂಯೋಬತರು ಮುಲು? (ರ). (ಸಂ) (eam ೪.೧೯೫), (ನಂ. ಸಂರಕ್ಷಣ) 
ಸಂಯೋಜನ (ನಾ). ಸೇರಿಸುವಿಕೆ ; ಕೂಡಿಸುವಿಕೆ : ತಲ್ಕಗೆ ಹೇದು ಸಾರಥ್ಯ | |ನಂರಳ್ತಿನು (ಕ್ರಿ). ೧. ಸಲಹು ; ಉಪಾಡು `: ದತ0ನ ದಾದಿವೆಂಗಳು ಸಂರಕ್ಷಿಸಲು 
ಸಂಯೋಜಪಸಮುಹಿತುವ (ಅಲಾ ೬-೧). (ಹಂ) (ತತ (4-64); ಇನ್ನು ಮುಂದೆ ನಾನು ಅದನಲ್ಗ'ನಿನ್ನ ಹಕ್‌ ಗಗ ಇಂದ್ರ್ಟೂಸು 
ಸಂಯೋಜನೆ (ನಾ). ೧ ಒಟ್ಟಿಗೆ ಸೇರಿಸುವುದು. ೨. ಏರ್ಪಡಿಸುವಿಕೆ; ದರು (ಯಯ ೪-೬೯). ಎ ಎಚ್ಚರಿಕೆಯಿಂದ ನೋಡಿಕೊಳ್ಳು ; ಪಾನ 
ದೃದಸ್ಮಗೊಳಿಬವಎಕೆ. 16. ಸಂಯೋಜನ) | ಮಾಡು: ಪ್ರಾಖೀನದಾದದ್ದನ್ನು ಬಾಮ ಸಂರಕ್ಷೇಣೆಮಾಡಿಕೊಂಡಿರು: : : ಗರ್ದಿದ 


ಸಂಯೋಜಿತ (ಗು). ೧. ಕಂಡಿರೊಂಡ ; ಹೊಂದಿಕೊಂಡ : ಸಾಮುನ್ಕತಿತ್ಸಣಕ್ಕೆ | ' ದಾದದ್ದನ್ನೂ ಸ್ವಾಧೀಸಕ್ಕೆ ತಂದುಕೊಳ್ಳಬೇಕು (ಲಷ ೧). (ಸಂರಕ್ಷಣ ಇಡು) 
ವಿಜ್ಞಾದ ಸಂಯೋದತಿಸ್ವರೂಪದಲ್ಲಿರುವುದು ಅಗತ್ಯ (ಶರ ಊಂ); ಎಡೆಡಡಿ ಉದ್ದದ | ; ಸಂದಾಜ್ಕ್ವ (ನಾ). ಚಕ್ರವರ್ತಿನಿ : ಗೂಡಸ ದುವೆಯಲ್ಲಿ ನಂಕಾಜ್ಯಿಯಿಂತಿದ್ದು. . . 
ತೊಟ್ಟಿಗೆ ಅಂಟಿಕೊಂಡಿದ್ದಂತೆ ದೊಡ್ಡದೊಂದು ಸಂಯೋಜಿತ ಪತ್ರ (ಮಾಷ. ಇ, | ವಧುವು ಸುಖದಿಂದ ದಾಳಬೆಣೆಂದು ಹಾದಿ ತುರಸಿತು, ವೇದಮಂತ್ರ (ಛಾಂಡ. ೬0). 
ಎ. ಎರ್ಪಡಿಸಿದ ; ವೃದಶ್ಮ ಗೊಳಿಸಿದ. ಜಂ) | ಜೂ. ಸ೦ಲಾಜ್ಮೀ॥ 

ಸಂರ್ಯೋಜೆತವಾಕ್ಕ (ನಾ). (ವ್ಮಾಕ) "ಸ್ವತಂತ್ರವಾಗಿ ನಿಲ್ಲಬಲ್ಲ ಎರಡು | ಇ | ಸಂಗದ (ನಾ). ೧. ಶಬ್ದ :ಸದ್ದು : “'ಶಿಟ್ಟಒ ಎಜಾದು . . , ಸಂಉಾದ ವಿರಾಮ - 
ಅಧವಾ ಅನೇಕ ಉಪವಾಕ್ಕಗಳು ಸೇರಿ ಒಂದು ವಾಕ್ಕವಾಗಿದ್ದರ ಅದಕ್ಕೆ | ೬ ಧ್ವನಿಯ ಹೆಸರುಗಳು, ಅಂದರೆ ಕೂಗುದಿಕೆ. ಸದ್ದಾಗುವಿಕೆ"" (ಓಂ ಇ). 
ಸಂಯೋಜಿತವಾಕ್ಕವಂದು ಹೆಸಡು'' (ಎಂಎ. ೧೬೬ (೩) ೩ ಗಲಾಟೆ ; ಗೊಂದಲ : ಏವಾಹಮಂಬದ ಜಯಭೋಣಮಯಂದ ಸಖಾದ 
ಸಂಯೋಜಿಸು (ಕ್ರಿ). ೧ ಕೂಡಿಸು ; ಸೇರಿಸು : ಕವಿಯ ಡೇದನ - ದೃತ್ತಿತ್ವಗಳಿಗೂ ಗೊಂಡಿತು (ಹಾರ. 33) |ನಂ.] 
ಅದನ ಗ್ರಂಥಗಳು ನಡುವ ಒಂದು ಸೇತುವೆಯನ್ನು ಇಟ್ಟ ಎರಡನ್ನೂ | | ಸೆಂರೂಢ (ಗು). ೧ ಒಟ್ಟಾಗಿ ಬೆಳೆದ. ೨. (ರೋಗ, ಗಾಯ ಮುಂತಾದುವು 
ಸಂಮೋಡಯುತುದು (ಕರಾ ೧೫); ಬಿಕವಿಯು ಅಲಕ್ಷ ಕ್ರಮಧ್ಧನಿಯ ಆತ್ಮವನ್ನು ತನ್ನ ೫| ಗಳಂತೆ) ಗುಣಹೊಂದಿದ; ದಾಸಿಯಾದ. ೩. ಮೊಳಕೆಯೊಡೆದ. ೪. ದೃಢವಾಗಿ 
ಉದ್ಯದಲ್ಲಿ ಸಂಹೋಮಸಿಕೊಂಡರೆ. ಸಾರ್ಧಕ್ಕ ಬರುವುದು (ಕೃಕ್ಕಾಲೂ, ಇ), ೨.; | ಬೆಳೆದ. ಬೇರೂರಿದ. ೫. ದಿಟ್ಟತನದ ; ಧೈರ್ಯದಿಂದ ಕೂಡಿದ. (ಸಂ) 
ಬರ್ಪಡಿಸು ; ವೃವಸ್ಥೆಗೊಳಿಸು : ವಾರ್ಷಿಕೋತ್ಸವಕ್ಕೆ ಒಂದು ನಾಟಕಎಲ್ಲ: |ಸಂಕೇಚಕ (ನಾ). (ಉಸಿರನ್ನು): ಚನ್ನಾಗಿ ಹೊರದೂಡುವುದು; 
ಸಂಯೋಡಸಲಾಗಿತ್ತ್‌ (ಒಂ). [ನಂಯೋಜದ 4 - ಇಬ್ಬ! ; ಹೊರಹಾಕುವುದು ; ಏಶಚೀಂದೀದರಪತ್ರಪಾತ್ರಪಟನಂಗೋಪಾಂಗಗಂಛೀರ 

ಸಂದಂಧ (ನಾ). ೧ ಪ್ರಾರಂಭ ; ಆರಂಭ. ೨. (ಹೆದರಿಕೆ. ಸಂತೋಷ] . ಉಂಛಕ ಸಂದೇಟಿಕಪೂಲಕಂ ಪದುಳೋನ್ಮಿಶ್ರಂ ದಳಿದ್ರೋಮ ಯೋದುಕುಳಂ ಪಂಚರ 
ಮುಂತಾದುವುಗಳಿಂದಾಗುವ) ಗಲಿಬಿಲಿ ; ಗೊಂದಲ. ೩ ಸಿಟ್ಟು ; ಕೋಪ. "| ನುಯ್ಮ ಣಿ ನೃವಸಂ ಕೊಂದಿಕ್ಕಿತು (ಶಾಂತಿಪ್ರ ೬-೩), [01 
೪. ತೀವ್ರತೆ : ಗಾಢತೆ. ೫. ದ್ವೇಷ: ಮತ್ಸರ : ಮೊಗಲ್‌ ರಾಜ ಒಡದದ್ದೂ ಅದರ | ಸಂರೋಧ (ನಾ). ೧. ಸಂಪೂರ್ಣವಿರೋಧ ; ತಡೆ ; ಅಡ್ಡಿ. ೨. ಊಬ್ಬುಬಿಕೆ; 
೫೩ಟೆಗಳಿಗೂ ಇತರ ಉಜ್ಕಗಳಿಗೂ ಕಲಡಗಳಾಗುತ್ತಿದ್ದದ್ದೂ ಚ್ರಸಿದ್ದಜಾದ ಸಂಗತಿ. ಆ | ಕಳಿಸುವಿಕೆ. ೫) 

ಬಿಡುದೆ ಎದ್ದು ಇಳಿದುವು ಮಹಾರಾಷ್ಟ್ರರ ಮುತ್ತು ಸಿಕ್ಕರ ಸಂರಂಭಗಳು (ಉಜ್ಜ ೧೧). | |ಸಂಲಗ್ಮ (ಗು). ೧. ದೃಢವಾಗಿ ಸೇರಿಕೊಂಡ ; ಗಟ್ಟಿಯಾಗಿ ಕೂಡಿಕೊಂಡ : 
೬. ಆವೇಶ ; ಆಟೋಪ : "ಅವೇಶ (ಸಂದೇಗು), ಸಂದಂಧು, ಸಂಭ್ರಮ ದುಗ್ಗತಯಸೆಇಗಿ ಬುಹ್ಮುಲರಗ್ನಿಯನಟ್‌ದಳಿಗಳುದ;ರ: ತಿರೆ ಖೊತ್ತುದು ಸಂಲಗ್ಮ 
ಆಟೋದ: - ಈ ೫ ಸಂಭ್ರಮಂ'' (ಅಲಾಯಾ ೧೯೯-೩೬೬); ಮುಂಗಾರ ಶಬ್ಧಚಿತ್ರದನ್ನು ಹ ಎಠಷಾಗ್ನಿತಾಪೂದ್ರಿಗ್ಗೆಯ ನಾಸಿಕಮಲದಮಂ ಚಿಂಪಳದೊಳ್‌ (ಡಾಧ್ಯಷು ೫-೧): 
ಆಲಿಸಿ ದುಳೆಗಾಲದ ಮುಮ್ಮಳೆಯೆ ಸಂಠಂಭವು ಬಗೆಯನ್ನು ಕೆದಡಿದರೆ (ಟಿಕ್ಕಕ್ಕ ೧೪ ಬ್ರಹ್ಮ ಸೂಲಗ್ಮ್ನದುಸನೊರ್ದ ತೇಜಿ ಯಹಿ ಧ್ಯಾನಸ್ಥನಾಗಿರ್ಧದು (ಶ್ರೀರಾಡಾ ೧೩-೫೩). 
ಬಾಬ. ೭. ಗರ್ವ ; ಸೊಕ್ಕು. 6. ಹುರುಪು ; ಉತ್ಸಾಹ : ಇದರ್‌ ಬಲದೇವ | | (ನಾ). ೨. ಸೇರುವಿಕೆ ; ಸಂಯೋಗ : ದಾಂಡಿತ್ಯ ಪ್ರತಿಭೆಗಳ ಸಂಲಗ್ನದಿಂದ. .. 
ಮವರ್ದದರಾದರೆಮಗಣೇಯರೆಂದು ಮನದೊಳ್‌ ಮುಲಗಹಿಯೂಂ ನಿಶ್ಚಯಿಸಿ ಸಮರ" ! ಅಈಕೃತಿಲೋಕದದನ್ಮದಾಗಿದೆ (ಹಾಹಿಪ್ರ ಎ. ಶ್ರಸ್ಕಾಲಲ); ದಾಖನಿಸರೋದರದಿಂದ ಹರಿದು 
ಸಂಬಿಂಧಮುಬಿಟ್‌ದಿರ್ವದುಂ (ಹುಉದಾ, ೧.೧೬ ನ). 6. ಸಡಗರ ; ಸಂಭ್ರಮ :; ಬಡುವ ಬಹುವೋಚೆಯ ವಿವಿಧ ಪಾಹಿಸಿಗಳು ನಿನ್ನ ಧ್ಯಾನಸಮುದ್ರದಲ್ಲಿ ಸಂಲಗ್ಗವಾಗಿದೆ 
ಏರ್ಮಳಗುಣೋನ್ಹತ ನೌಂದರಂಗೆಣಗಿ ಕೊಂಡೊಯ್ದರಖಳ ಸಂರಂಭದಿಂದ |೫| «ಗ್ಗಿಕೂ ಹುಸ್ಕುಂ), ೩. [ನಾಟ್ಕ] `'ಹೆಬ್ಬೆರಳಿನೊಡನೆ ಉಳಿದ ಕಾಲ್ಬೆರಳುಗಳನ್ನು 
(ಲೂ ೫-೯). ೧೦. (ಮದುವೆ ಮುಂತಾದ) ಸಮಾರಂಭ ; ಉತ್ಸವ. (501 ಸೇರಿಸುವುದು''' (ಉಂ ೨% ಗಣ್ಮಾಬವಾಖ) । ಅಧುತ್ತಿವ್ರ, ಉತ್ಸಿದ್ರೆ, ಕಂಚಿತ, ಪ್ರಸ್ಯತ, 

ಶಂರಂಧದತಿ (ನಾ). ಸಡಗರದಿಂದ ಕೂಡಿರುವವಳು ; ಸಂಭ್ರಮ ಶೂಲಗ್ಗ - ಈ ಐದು ಚಿರಣಾಂಗುಲಿಯ ಧೇದಂಗಳ್‌ (ಉತ್ಕಲ ೩-೧೩ ವ). 1ಸಂ.1 
ದಿಂದಿರುವವಳು: “"ದಡಭ್ಯಗಾರಿಯುಮುನುತ್ತೆಂದೊಡನೆಯೆ ತಾಂ ಹೊನತು | |ಸೂಲಬ್ಧ (ಗು). ೧ ಪಡೆದ ; ಗಳಿಸಿದ. (ನಾ). ೨. ಗಳಿಕೆ ; ಸಂಪಾದನೆ: 
ಗ೧ರ್ತಿಯೆವೆ . , . ಸಂ (0೫ ಸೌ] ರಂಧವತಿಗೆ ವಾಮು'' (ಬುಕ ೧೯); ಮುನದೊಳ್‌ ತೊಟ್ಟುಗ್ರಹಂ ಮದ್ಮಿಧುಗಮಿಭುವರಂ ಶೌರ್ಯ ಸೂಲಬ್ಬದುಕ್ಕುಂ 
ನಾಲ್ಕಾರು ಮುಂದಿ ಸಂಶಂಧವತಿಯರು ದುಧು ಮೆದ್ಮಾದಿಗಳ ಬೆಳ್ಳಿಗಳಸುಗಳದ್ದೆರಯೂ | ಅ] (ಆಂದ್ರದ ೯-೧೧೪); ವಾಂಡಿತ್ಮ ಪ್ರತಿಭೆಗಳ ನಂಲಗ್ನದಿಂದ ಇಂಲಬ್ಮಜಾಡ 
ಕಯ್ದಳಂದಾಂತು ... ಧರಿಸುತ್ತಿರುವದು (ಮಟ್ಟ ಇ. 1ನ. ಸಂದಂಭವದತೀ। ಆಪುರ್‌ತ್ಶಜ್ಯುನಿಂದ ಈ ಕೃತಿ ಲೋಕಮುವ್ಮದಾಗಿದೆ (ಪಟತ್ರ. ೩೬೬, ಪ್ರಷ್ನಾಡ4), 

ಸಂರಂಭಾನ್ವಿತ (ನಾ). ೧. ಶ್ರೇಷ್ಠ ಜಾತಿಯ ಬಾಳೆಯಿಂದ ಕೂಡಿದುದು. ೨. wel 

ಶ್ರೇಷ್ಠಳಾದ ರಂಭೆಯಿಂದ ಕೂಡಿರುವಂಥದು. ೩ ಕ್ಲೋಭೆಗೊಳಗಾಗಿರು | | ಸಂಲಾಪ (ನಾ). ೧. (ಸರಸವಾದ) ಮಾತುಕತೆ ; ಸಲ್ಲಾಪ : ಅರಿಹಾಸಂ ರೀತಿ 
ವಂಥದು. ೧ ೨. ೩ : ಆ ವನಂ ವಸಧಿಯಂತೆ ದಲ್ಲಕಿಯಂತೆ ದರಪ್ರಮಾಳ ಮುನ್ನ ಘಳಢಾಸಂಲಾನದೂತೋದ್ಮಬಂಧುಕದಾದ್ದಂ ಐರಿವಾದಿವಿತ್ರುತದಿನೋದಂ 
ಮಂಡಿತಮುಂ . . . ಸಗ್ಗದಂತೆ ಭಮರದಂತೆ ಸಂರಂಭಾನ್ವಿತಮುಮುಷಿದುದು |4| (ಅರ್ಥಬಾ ೭-ಟ. ೨. ನಾಟರದಲ್ಲಿಯ ಒಂದು ಬಗೆಯ ಸಂಭಾಷ್‌್‌. - 
tame. 38). 1ನಂ.1 | | ಸಂವಾದ. ಟಂ 


ಸಂಲಾಪಕ (ನಾ). (ಕಾವ್ಮಮಾ। ಹದಿನೆಂಟು ಬಗೆಯ ಉಪರೂಪಕಗಳಲ್ಲಿ 
ಒಂದು ; ಸಂಭಾಷಣಾರೂಪವಾದ ಒಂದು ಬಗೆಯ ನಾಟಕ :೧ ನಾಟಾ | 
೬೬ ೧೦. ಉಕ ೧೧ ಸಂದಾಖಕ , . . ೧೮. ಧಾಣೆಕಾ - ಎಂದು ಉವರುವಳಗಳು 
ಹದಿದೆಟು ವಿಧ (ಸಬ. ೬೨), (ಜಂ) 

ಶೂಂಲಾಹಿ (ಗು). ೧. (ಸರಸವಾಗಿ) ಮಾತನಾಡುವ ; ಸಂಭಾಷಿಸುವ. (ನಾ). 
ತಿ. ಮುತುಕತೆ ; ಸಲ್ಲಾಪ. ಒ ಮುತುಕತೆಯೂಡುವವನು ; ಸಂವಾದಿ. 

ನಂ ಸಂಲಾಪಿಬ್‌] 

ಸೂಲೀವತೆ (ನಾ). ದರೆತು ಹೋಗುವಿಕೆ ; ಲೀನವಾಗುವಿಕೆ : ಈ ಪುರರ್ಮಿಇನದೆ. 

ವಯದ್ಯತಿ ಎನಲೀ ಸಂಬೀದತೆಯೇ ಭವದೃತಿ (ಇ ೧-೪೨). ೫ರ ಸ೦ಲೀಪತಾ। | 


೮೨೬೧ 


ಸಂವದನ (ನಾ). ೧. ಪರಸ್ಪರ ಮಾತನಾಡುವಿಕೆ ; ಸಂಧಾಷಿಸುವಿಕೆ. 


ಕೊಳ್ಳುವದಕ್ಕೆ ವೆಸದು"' (೩ಲ್ನಾಆ ಒಹಾ), ೫. ತಾಯಿತ; ಯಂತ್ರ. (ಹಂ 
ಸಂದನನ (ನಾ). - ಸಂವದನ ೪ : ''ಶೂಲೀಕರ್ಮ, ಸದನದ ಕಾರ್ಮಣಂ, 


ಮೀಲಣ - ಈ ೪ ದತಂ ದಮುಡುದ್ಧದು” (ಪಂಜ ೧೯೫ ಒಣ), (to) 


ಸಂದ (ಗು). ಸಂತೋಪಷದನ್ನುಂಬುಮುಡುವ ; ಹರ್ಷದಾಯಕವಾದ | 1% |ಸಂದರ (ನಾ). (ಡೈನ]ಜೀವಾಗೆ ಹೊಸದಾಗಿ ಕರ್ಮವು ಬಂದು ಸೇರದಂತೆ 


ಹಿವಿ4ೆ, ತಂಬ, ಸಂದ (ಕಲ್ಲಾಡಿ ೧ ಪ್ರಯೋ), (ಲಸ ಕಂಬ) 

ಸಂದಚಿರ 'ಸಂವಚ್ಚೆರ' ನೋ. 

ಸಂದು (ಕ್ರಿ). ಮಾತನಾಡು ; ಸಂಭಾಷಿಸು sed 
ಪಿಬ್ಬುದುಂಜರ ದು ಕಣ್ಕಟ್ಟಿನೊಳ್‌ ಮುಂದೆ ಬರಿದತ್ತು (ಫೀಲಾಮಾ ೪೬). | 

ಹೂದಚಗ್ಯ + * ಇಬ 

ಸೂದಚ್ಚರ. ಸಂಧರ, ಇ ತಾವೂ ಸೌ | 
ತಿಂಗಳುಗಳ ಕಾಲ ; ಒಂದು ವರ್ಷ. ೨. ಐ ಸಂಮತ್ತರ ೨ : ನನ್ನನಮಯಿಂಬ 
ಸಂಜಚ್ಛರಮುಗೆ (ಹತಂ. ೧೯೬೬, ಖಾ-೨; 672); ಶ್ರೀಮುಳ ಸಂದಚ್ಛಿಳದಲು ದೇವಿಕೆಟೆಯ । 
ಘಖುಬೆಯ ಗೌಡುಗಳ ದುಗ . . . ಕೊಟ ಮುದ್ಧದ ಹೊಲ (೧೩ ಬ. ಟಗಳಿತಿ. ೧೪-೧ 
1 7). ಸಂಧರ ;: ೨. ಶಳವರುವ ಶಾವಿರದ ೧೪೮೨ ದುರ್ಮತಿ ಸೂಭಲಿದ [೫ 
ವಖರ್ಗಶಿರ ತುದ್ಮೋದ್ಧಾ(ದ] ತೀ ಪುಣ್ಯ(೦)ಳಾಲದಲು «ಎ9. ಸಓ ದಾವಣ 
೧೪-೫7; 1568), ಸೆಂದೆಚೆರೆ : ೨. ಭಿಬ್ಲದುದೇದದಿಷದ ಬಲೆಯ ಸಾಧಾ10ಣ 
ಸಂದಚರದ , . . [ಸಂ1 ಕ್ರಮಣದ (ಮ್ಲ) (ಸಗಿಗದ. ೫೫. acm 1360). 
ಸಂದಚ್ಛನ : ೨. ನ(ಶ)6 ನೃಪಕಾಲಾತೀತ ಸಂದ(ತ್ವ)ರ ಸ(ಶ) ತಂಗಳೇಬ್ಬುರ ಅ 


ತೊಂಭತ್ತಮೂಖದೆಯ ಪ್ರಹಾವತಿ ಸ 101 ದಚ್ಚ (ತ್ನ) ರಲ (೧ಎ. 12೩ 2೫೬೩; ೪71). | 


ಪೌಷತ್ಸರ : ೨. ವಿರೋಧಿಸೌದತ್ಸರದ ಚೈತ್ರ ಬ ಸಬಿತಮಿ ದಡವಾರದಂದು . , . 
ಪರೋಕ್ಸವಿನಯದುಂ ಮಾಡಿ (ಮೃಳಂ. ೫೬೩ ೩೨-೫ 122). [ದ ನಂ. ಗೂದತ್ಸರ) 
ಸಂದಚ್ಛರ "ಸಂವಚ್ಚೆರ' ನೋ. 

ಸಂದದ (ನಾ). ಕಾಳೆಗ ; ಯುದ್ಧ : ಕಲಗೌಡನ ಮಗ ಬಯುಚನ್ನ ಲಕ್ಮಣ್ಣರ 
ಸಂಮುದಲ್ಲಿ ಸಸ್ಟ್ರೈಗಾಯದಿಂ ಬದ್ದ ಕುಲ್ಕುದ್ರಮುಧಿಪತಿ/ ಮಾಣ್ರಿಗೌಡಸ 
ಮಗಯು ವೀರ್ಸ್‌ರ್ಗಧಿವನಾದ (ಎ4. ರ. ಪಲ ೧೩) ೬; 6029), 

(P ಇದು 'ಸಂದಾಜ'ದ ಅವಲ) 
ಸಂದಡ್ಡಿಯ (ನಾ). ಮಹನೀಯ ; ಶ್ರೇಷ್ಠ ವೃಕ್ತಿ : ಜಡ್ಡಾಚಾರವ ನುಡಿದೂದೆಡ್ಡದೆ 
ಭೊಗಳ್ಳಂಗೆ ಗುಡ್ಡಶಾಸ್ತ್ರಾನ್ಥಿತ ಸಂದಡ್ಡಿಯನೆನ್ನು ದೆೊಗಳ್ಳುದು ದಡ್ಡಬ್ಮದತಾಂ 
ಮುದ್ಧನೂ ಧರೆ ಸತತಂ (ದ ೫೬). 
(ಆ ಪ್ರಾ. ಸಂವಡ್ಡಿಆ./ ನಂ. ಸಂದ್ಯದ್ಧ। 

ಪಂದತ್ಸರ (ನಾ). ೧ ಹನ್ನೆರಡು ತಿಂಗಳುಗಳ ಅವಧಿ ; ಒಂದು ವರ್ಷ: 
“ಗಾಯವು, , , , ಸಂದತ್ತರು ಸಮಃ - ಈ ೬ ದರ್ಪಂ" (ಖುರಾನಾ. 2ರಿ-೧೯೬); 
ತಾಮೆಮು ಮುರ್ಗಮೂಳತಿನಿಷ್ಠುರತೆಯಿಂ ಶಿಕ್ತೆಗೆಯ್ಮುತ್ತುಂ ಕತಿವಯಸಂದತ್ಸರಗಳ್‌ 
ವೋವುದುಂ (ಖಳುತೂ. ೨.೫೬ ಪ). ವಿ. ಒಂದು ನಿರ್ದಿಷ್ಟಕಾಲದಿಂದ 
ಪ್ರಾರಂಭಿಸುವ ಕಾಲಮಾನಪದ್ದತಿಯ ವರ್ಷ ; ದಿಕ್ರಮಾದಿತ್ಮ ಶಕೆಯ 
ಒಂದು ವರ್ಷ; ೪ ಇದರಲ್ಲಿ ಪ್ರಥವ, ವಿಭವ ಮೊದಲಾದ ಅರುವತ್ತು 
ಸಂವತ್ಸರಗಳಿದೆ: ದುಂದುಭಿಗಭೀರವಿನಡಂ ದುಂದುಭಿಸಂವತ್ಸರೋದ್ಭದಂ 
(ಅಂತ್ರ ೧-೨೬೩); ಸಶದದುಹ ೧೨೭೬ ನೆಯ ದುನ್ಮಥಸಂದತ್ನರದ ಜೇಷ್ಟ ಶುದ್ಧ ೭ 
ಸೋ ಆ ಬೆಮ್ಮತ್ತನ ಇಲ್ಲ ಸಿದ್ದಪಾಧರ್ದದರಿಗೆ ಕಲ್ಲದುವುರಿಗೆಯವ ಏತ್ರಿಸಿ (ಎ 3೬. 
ಚಿತರ. ೨-೫ ಟಾ); ಒ ಶಿವ. (ಹಂ) 


ತಡೆಗಟ್ಟುವುದು ; ಕರ್ಮನಿರೋಧ : ಜೀದಾರ್ಜವ ವಣ್ಮವಾವಾಸ್ರದ ಸಂದರ 
ಿರ್ಬಾರಬಂಧಮೋಕ್ಪಮೆಂದಿಂತು ನವಪದಾರ್ಥರ್‌ಗಳಂ (ಡ್ಮಾರಾ. « ಗಾ); ಕರ್ಮ ಸ್ರವಮಂ 
ಬನಿಯಿಸಲೀಸದೆ ಸದ್ಗುಣದಿನಂತದಂ ತೆಗೆದ್ದದದುದೆ ಸಂದರಮಕ್ಕುಂ (ಬಮ 
ನ ಸಾನ ಸನ ಮಡಾಾಜವಾನ ಸನಾ 
ಸಂಬಂಧವನ್ನು ಎಲ್ಲಿಸಬಹುದು. ಇದಕ್ಕೆ ಸಂದರ ಎಂದು ಹರು 
(ಬಾಶತ್ತ, ಹಾಟ), ಹ 
ಸಂವಠಣ (ನಾ). ೧. ಮರೆಮಾಡುವುದು; ಮುಚ್ಚುವುದು : ಆ ಕೃತಕಾರಾಮ 
ಸಂದರಣವರುವಲಕ್ಕಿತಛಾಟಾಸಂಕೇತಜಸಂಗಳ್ಳಿದಿದು ಬರ್ಮೇನಲ್ಲಿ ಪ್ರಲ್ಪತರನುಮಂ. 
ಟಿಲ್ಲದೊಳ್‌ ಐದದಡಿಸಲುಲ (ಕಾಜ 9೬ 6). ೨. ಒಳಗೆ ಇಟ್ಟುದು ; ಧದ್ರ 
ಪಡಿಸಿದುದು : ಛದಿನಾಜಕರಣದವರಂ ಬರಿಸಿ ವಯದಿಂ ವಿರುತದಾದಾಯಮೇಂ 
ವಚ್ಚಮೇಂ ಸಂದುದೇಂ ಪರಿ4ಸಲ್‌ ವಂದುದಳ ಸಂದರಣಮೇಂ ದಿನಳೆ ಚರಿವು 
ದೇಜೊದಿಂತೊಳಗು ಮುಟ್ಟ ಕಣ್ನು ಪರಿದಾದ ಲಳ್ಳದ ವಿದರದುರಿ (ಹನ್ಮಂ ೪-೫). 
೩. ಹೊದಿಕೆ ; ಆಚ್ಛಾದನೆ. ೪. ಗುಟ್ಟು ; ರಹಸ್ಮ. ೫ ಮಾರುವೇಷ. 
೬. ನೆವ; ನೆಪ. ೭ ಮದುವೆಗೆ ವರ ಅಥವಾ ವಧುವನ್ನು ಅಲಿಯುಂಕೆ: 
ವರದತಿಗವರಿಮಿತಂ ಹೆಂಡಿರದೆಂತೆಬೆ ಲಾಜಕಾರ್ಯನಂದರಣಗರ್ಥಂ ದ್ಮಿರದಗತಿ 
ಮಿತೆಯರ್ಶಳುವುವೇಕರುಂ ಧರೆಯೂಳುಟಿತಂ (ಬಲ ೪-೫. ೯. ನೇವರಿಸುವಿಕೆ; 
ಹೆದಲುವಿಕೆ : ಡೃಢರರಿಷ್ಟಂಗಂ ದಿಮುಳ್ತಾಂಗನಂದರಣಂ ಕೈತದದೃತ್ತರೇಂ 
ವೆಗಟ್ಟಾದೋ ಸಂಭೋಗಕೋಲಾತಲರ (ಆಗಲಿ ೧೧-೫೬). ನಂ.) 
ಸಂದರಣಕಾಜ (ನಾ). (ಯುದ್ಧಕ್ಕೆ) ಸನ್ನದ್ಮನಾದವನು ; ಸಜ್ಜುಗೊಂಡದನು: 


ಖಕ ಮುತ್ತಿನ ತತ್ರಿಗೆಯಂತೆಲ್ಲಾ ದೆೆಯೆಳ್‌ ಸೇದ್ಮದುಂ ಪಡೆದಳನಂತೆ ಸಂದರಣಕಾಜಮಂ 


ಸತ್ತುರುಪನಂತೆ ವಿಮ್‌ತ್ಸರಮಂ . . . ಅವ್ಪುದು (ರರ್ಯಾವ್ಯ ೫೯೯). 
(ವ ನಂ. ಸಂಧರಣಕಾರ] 
ಸಂದರಣಮೂಲಿಕೆ (ನಾ). ಮದುವೆಯಲ್ಲಿ ವಧೂವರರು ಪರಸ್ಪರ ಹಾಕುವ 
2 ಅರ್ಜುನದು ಲಕ್ಭಿದನ್ನು ಧೇದಿಸಿದ್ದನ್ನು ನೋಡಿ ದ್ರಾಪದಿಯು 


ಆತದಾಳ್‌ ಅುದುರೆ ಸಂದರಣೆ ನಿನ್ನದು ಬಸವ (ಟರ. ೫-೧೯). ೪. ಸಂಗ್ರಹ; 
ಶೇಖರಣೆ : ಅಂಗಡಿಯ ಗಾಣೆಪ . , . ಕುಖುಬೆ ಕದುಂಗು ದೇವುದುಡ೦ಂ6 
ಹುಲಿಗಿಲು ತಾರೆಯಗುರಿಗಳಿ ತೆಂಗು ಸಾಹುವಯವ್ಟೆ ಗೇರು ಎಳಂಗದಂತಲೆ ಮುಖ್ಯ 
ತೈಲದ ಸಂಗುಡಿಯ ಸಂದರಣೆ ಸವೆದವು ಕಪಿಯ ವಾಲದಲ್ಲಿ (ಕರಣ ಅ-ಅ-೧ಐಿ)) 
ಹಾರಿ ಬಜೆ ಬಲೆ ಮುಲೆಗಾಆರ ಕೇರಿಯಲ್ಲಿ ದಾರಿಯ ಕುಮುದ ಸೌರಧದ 
ಸೂವರಣೆ ಸಂಜೆಯ ಶುಂಬಗಳಲೆಸಿದ ಸಾರಷ್ಯದೆಯಸುದಾಮಖಸದನಕ್ಕಾ ಅಮಾಪೂ 
ಬರದು (ಅ್ರೂಷ ೬-೬). ಕಾ ಸಜ್ಜು ; ಸನ್ನಾಹ : "ವಣ್ಣಿಕದೆವಲ್‌ ಸಂದದಣೆ' 


(ಮೂ ಕಾ): ಶರಧಿಯೇಳಂ ಕಂದು ದುಂದಶದಸಡರಿ ಧೂವರನ ಮುಂದಾಡುತಿಹ 
ದೇರಣ ದಲೆಯ ಸಂವನಕಗೆಗುಂಟಾದ ದಾಟಿಗಳೆಯ್ದೆ ಟಾರಿನಿದಾಂದದು ಶತಕೊರುಯು 
(ಟಗ ೬-೨೧); ನೆರೆದ ಎಬಸೇದಾಧಿವರ ಸಂದರಣೆಗಳ ನೋಡಿದವು. (ಅಮ್ಮುದ್ರೋ 
೪೫), ೬ ಉವು ; ರಕ್ಷಣೆ: ಅರಸಾದಂ ಸುವರಣೆಗೆ ಪಂರಾಷ್ಟಂ ಗಂಜಾಂ 
ಶೊಂಬತ್ತಾಣುಸಾಸಿರಮುಂ ಬ್ರಾಹ್ಮಣದತ್ರಿಗೆ ದರುಲಲ್ರದುಡತ್ರದರ್ಷಿ ವಿಷ್ಣುದ್ಯವಾಲು 
(ಹೂಡ ೧-೧); ದಲತೆಆದ ಸಂದರಣೆಯಂ ಮುಡುತತ್ಮಂತ ಬುಯ್ದುನದಿಂ ದುರ್ಗದುಂ 
ಕಾಮ್ಯ ಬಿಮಯಾನಮಿರ್ದದು (ಉಪ್ರ ೪3): ಪಟ್ಟಣ ಮೊದಲಾದ ಗಡಿಯ 
ರುಗೇಗಿಗೊಟ್ಟಿಿ ಸುದರಣೆಗಳ ಕಟ್ಟೆಚ್ಛೆಲೆ ಏಳಿರಿರು (ಅಲ ೧-೧). ಓ ಗತಿ; 
ಪರ್ಮಿತಿ : ಬಾರಿಯ ಕುಮುರಂಗೆ ಬಂದ ಸಂಘದ ಸಂದಂಗೆಯನದಾವ ಮೇದರು 
ಕೇಸ್ದರು (೫ ೧-೬). ಸುವರಣೆ : ೫. ಕದುಖದರನೆಗಳಲಿ ನಡೆವುದು ದುದಮುಖಧು 
(ಲ ೧-೪) ಕಾನ, ನಮ್ಮ ಗಂಟು ಅಟ್ಟಿದೆವು. ನೀನೂ ಇವರೆಣೆ ಮುಡಿಕೋ 1 (60೭ | 
ಇ ಬೆಳಗ್ಗೆಯೆಲ್ಲಾ ಪ್ರಯಾಜದ ಸವರಣೆಯಲ್ಲಿಯೇ ಕಳೆಯಿತು (ರಾ ೩೫). 
ಅ. ಪೂರಕವಾದುದು ; ಸಹಾಯಕವಾದುದು : ಇದೆಲ್ಲದು ಮುಂದೆ ಬರತಕ್ಕ 
ನಿರ್ವದಧಾಬಕ್ಕೆ, ತಾಂತರಸಕ್ಕೆ ಸವರಣೆಯೆಂದು ಅದನ ಆತಯುಬಾಗಿರಬಹುದು (ಕಬ್ಬ 
ಕಾ). ಸುುರಣೆ : ೯. ಎಚ್ಚರಿಕೆ; ಜೋಪಾನ : ಟೊಪ್ಪ ಕಳುಪಿದ ದಸ್ತುದನೆಟ್ಲದ 
ಉಮನೊಪ್ಪಿಸಿಕೊಂಡು ದುರ್ಗದರಿ ಒಪ್ಪವಿಟ್ಟನು ಬಿದ್ದ (ಹಾಕ. ಸೌ! ರಣೆಯುಂದ ( ಅಂ 
Ne nee 
(೨9 xm sms ೬೬ ೯; 1325), ಸಾವರಣೆ : ೪. ಉುವುನಾದ 1೬ ಸೌ] 
ಅಣೆಯಿವಿರದು ಲಕ್ಕ ಮೊನ್ನದು ಉಳುವು ಮಂದಿಗೆ ಸಂಬಳದನು (ಲಂ. ೪-೫), 
ಇಂ. ಆಡಂಬರ ; ಡೌಲು : ಸ್ಪಾತಯ್ದದಿಲ್ಲದೆ. . . ಬಜಾಖದೇರಿವರೇಮ? 
ಇದಲ್ಲ ಸಾವರಣೆ ಏತಕ್ಕೆ ಬೇಕು? (ಯ್ಯುಸೂ ೧). ಸೌದೆ : ೫. ತನ್ನ ಒಬ್ಬಳೇ ಮಗಳ 
ಲಗ್ನದಂದು ಭೀಷ್ಮಕರಾಜನು ಅತ್ಮಂತದಾದ ಆಸೆಯಿಂದ ಲಗ್ಮಸಮಾರಂಭದ ಸೌರಣೆ 
ಮಾಡಿದ್ದರು (ಛು ಬಾ): ಆವರಾಗ ಒಳ್ಳೆಯ ತುರುಪಿಸಿಂದ ಯುದ್ಧದ ಸೌರಣೆ 
ನಡೆಸಿದರು (ಬಾಖ ಕಾ). ಓ.. ಬೈಡನ್ಸ ದುರ್ಗದ ತೊಕ್ಕು ತಳುದದದಣ ಬಲಿಕೆಯದು 
ಬಳಸಿ ಬಳಸಿ ನೋಡಿ ದುರ್ಗ ಸಿರಣೆಯರಂದಲಸದೆ ಮಿಗೆ ಮಾಡಿಸಿದರು (ಇರಾಖಾ. 
೬೬-59). ೧೧ ಸಿದ್ಧಪಡಿಸಿದ ದಸ್ತು, - ಸಾಮಗ್ರಿ : ಬಂದವರು ಒಳ್ಳೆಬುದರಂದು 
ಇರಲಿಕ್ಕೆ ಅಡಿಗೆಯ ಮನೆ ಕೊಡಲು ಆದರು ಮಂತ ಕಳ್ಳಲಾಗಿ ಮನೆಯ ಸೌರಣೆಗಳನ್ನೇ 
ಕದ್ದರು (ಕು. ಜಾ). ಪೌದರಣೆ ; ೫. ಧೋರಪ ಬರುತಿರ್ದು ಉಡಸಂದಲ್ಲಲ್ಲಿ 
ಟಾರುದುರ್ಗದ ಸೌದ ಟಾ ಸಲ್ಭ)ರೇಕೆಯ (ಅಂ ಗಾ ೬೩), 10 ಸೂ. ಸಂಭರ! 
ಶಮಿ. ಚವರಣ್ಕೆ ; ಕೆಲ. ಸವರಣ, ಸದರದ ಹ ಅಂದ ; ಸೌಂದರ್ಯ] 

ಸಂದರಣೆ, (ನಾ). ಅದೃಶ್ಶವಾಗುವಿಕೆ ; ಕಣ್ಣಿಗೆ ಕಾಣದಂತಾಗುವಿಕೆ: 
ರೀರಶೈವನಾಹಿತ್ಯದು ಪಂಡಿತರಾವೃತೆಯ ಅಭಾವದಿಂದ ಜೊರಗಿತೆನ್ನುವುದಕ್ಕಿಂತ 
ಅದಕ್ಕೆ 6ಲಉಲದ ಸಂದರಣೆ ಅದಶ್ಮಬಾಗಿತ್ತು (ಇ೬ ೨). 'ಆಕಾರಸಂವರಣೆ' 
ಪರಾ. (ಸಂ. ಸಂದರಣ) 

ಸಂದರಣೆಕಾಣ (ನಾ). ಸಂಗ್ರಹಿಸುವವನು ; ಕಲೆಹಾಕುವವನು : ಜರುಗಿಸಲಿ | 
ಡಾಂಬೂಸದದ ಸೂವರಗೆಕಾಳಂಗೆಡೆಯಲ್ಲಿದ್ದುದು ವರಮುಧಿ ಮರು ಪೂತು | 
ಬ್ರಿಜ್ಮೋದಯದ ಛಲದೆಮತ (ಇಣ್ಮಾಳ ೧ನ- ೩೬). |ಸಂದರಣೆ, 4 - ಕಾಲ) j 

ಶಂವನಣೆಗೈಸು (ಕ್ರಿ). ರಕ್ಷಣೆಯನ್ನು ಮೂಡಿಸು ; ಕಾವಲು ಕಾಯಿಸು :ಅಲ್ಲಲ್ಲಿಗ 
ಉಪ ಬಲಿದು ಸಂವರಣೆಗೈಸಿದನಧಿಕೆದೊಳು (ಉಪಮ. ೧೧-೧). 

ಸಂದರಣಿ, 4 ಕೈನು (ವ ಕೆಯ್ದು)) 

ಸಂದರಣೆಗೊಳಿಸು (ಕ್ರಿ). - ಸಂವರಣೆಗೈಸು : ನಂಜರಾಡೇಂದ್ರ ಬಿಡರಾಗ 
ಗಡಿದುರ್ಗ ಪಟ್ಟಣಳಾಕ್ಚಣ ಕಡು ಸಡದರಣೆಗೊಳಿಸಿದ (ಉಡು ೧೧-೧೩೦). 

ರಣೆ, * ಕೊಳ್‌, 4 - ಇರು) 

ಸಂಭರಿಸ್ರು, ಸವರಿಸ್ಕು, ಸವುದಿಸು, ಸವೃರಿಸು, ಸಾವರಿಸು, ಸೌರಿಸು, ಸೌವರಿಸು 


(ಕ್ರಿ). ೧. ಕಲೆಹಾಕು; ಒಟ್ಟುಗೂಡಿಸು : ಸಕಲೋರ್ವೀತಳಪೂಜ್ಕದುಪ್ಪ | ಆ. 


ಧದದೀಯ ಪ್ರಾಜ್ಮರಾಟ್ಕಕ್ಕೆ ಕಂಟಕನಾದಂ ಕ್ರಮದಿಂದ ಸಂಪರಿಸಿದೂ 


೮೨೬೨ 


ಸಂದರಿಷೃ 


ಕ್ರೋಧಾದಿದರ್ಗಂಗಳಂ (ಹಾಚಾ, ೬-೫); ಬಂದಿಗರಮಂ ಅಡಾಡಿ ಕಾಯು ಸಂದರಿಸುವ 
೬೬.೬ ಎಗ್ಗೆನಂ ಬೋಲೈಂ (ರಾಜ್ಯ ೩-೫7): ಧನಮಂ ಸಂದವಿದಲ್ಲಿ ಟಂತ ರಿಪುವರ್ಗ್ಗಂ 
ತನ್ನವಾಂತಲ್ಲಿ ಭೀತಿ (ಎಇ ೫೪. ೩೫೧-೪೦೫; ಗ). ೨. ಒಟ್ಟಾಗು ; ಗುಂಪುಗೂಡು: 
ಸರಕಟಿಸಿ ರಿಪುಖರ್ವದಳ ಸಂದರಿಸಿ ನಂಕಿತು . . , ಕೊಬ್ಬಿದ ಇಡಲಿಪಂದದಲಿ (ಜನ್ನ 
3:೬); ಆ ಪುರದ ಸೂಳೆಯರೆಲ್ಲರದು ಸಂದಿ ಒಬರದೇಳಿದಗೆದಲು (ಲಲಾಟ ೨೦೩). 
೩. ಸಜ್ಜು ಮಾಡು; ಸಿದ್ಧಪಡಿಸು : ಕದೊಳರ್ದು ದೈತಂಬಾಯದಂಗಂ ಕಟಕದುಂ 
ನಂದನಿಸಿಕೊಂಡು ಬರ್ಪದೆಂಯದೊಪ್ಪಿಹಿ (ಕಾಲಂ ೨೪): ನಯದಭ-ಸಂಧಿಯಲಿ ಹೀವರಿ. 
ಸೊದರಿಸಿದನು ಸೈನಿಖದ (ಅಲ್ಲ. 82-2); ಸಾರಿದರದುರಯದೊಳು . . . ಬಹುದೆರತ 
ಖಂದರಿಸಿ ಕಾಳೆಗತೆ (ಕೂಲ್ಲಾನ. ಟಾ). ೪. ಸಬ್ದುಗೊಳ್ಳು ; ಅನುವಾಗು: 
ಬುಲಮುಲರೊಬ್ಬನೆ ಎಲುವುದನಿದೋ ಸೂಳೆಸುತ ಕುರುಖೇದೆ ಸಂದನಿಸೆ (ಎವ್ಮಾ 
3೦-೨೧); ಬಾಂ ತೊಟ್ಟ ಮುರ್ಗಗಮಿಳಿವುಮ ವೆಂ ವೋಗದೊಡ ಕೀರ್ಗಳೋಕುಳಿಗೆ 
ಸಂದರಿಸಿಕೊಳ್ಳು (ಟ್ರ, ಖಾ-೧ಒ). ೫. ಕಾಪಾಡು ; ಸಲಹು : ಆರ ನೀನೀ ದುಕ್ಕಳದು. 
ಸಂದರಿಸಿಕೊಂಡಿಹುದು (ಇರಾ, ಇ-32); ಮತ್ತೊಬ್ಬ ದೈಕ್ಮರಾಜಂ ಕೆಂಡು ಕರೆತಂದು 
ಯುರ್ವರಂ ಸಂದನಿಸುತಿರೆ (ಗುಡುಹಾ ೧-೬). ೬. ಕಾವಾಡಿಕೊಳ್ಳು : ಭಕ್ತುದು ಹೀಗೆ 
ಶೀಲಸಂಪನ್ನದಾಗಿ, ಶನ್ನ ಶೀಲಗಳನ್ನು ಸಂದರಿಸುವ ದುಟ್ಟಗೆ ಯಾದ ಕಡೆಯಿಂದಲೂ ಛಯ 
ಉಣುವದಿಲ್ಲ (ಒದ್ಟಹ ೧೫), ೬. ಸಂತ್ಯಸು; ಸಮಾಧಾನಗೊಳಿಸು : ದೋಡನ್ನಬಾಂ 
ಖುವರಿಸಲಾದುದುರ್ತವೈನಿಲ್ಲ (ಕಾರಾ. ಅ); ಎನ್ನನಿನ್ನೆಗಮವಳ್‌ ಸಲೆ ಸಂದರಿಸಿರ್ದಳ್‌ 
(ಅಯಾ ೧, ೩೨); ದುಷದ ಸಂದನಿಸಿರಲು ಒಂದರಿ ಕಾಂತಧೂಭುಟನು (ಹಾರಿದ, 
೬.೫೧. ೮. ನೇರ್ವೃಗೊಳಿಸು ; ಸರಿಪಡಿಸು: ಸ್ತಣದ ಡಾಜುದ ಮೇಲುರದೊರ್ದ 
ಕಾಂತೆ ಸಂದನಿಸದೆ ಬಂದು ಸಂದ್ರಮದಿನೀಕ್ರಿಸುತಿರ್ದಳಿಳೇಶಕುತುದಂ (ಉಲಣಾ ಅ): 
ಉೊಳಬೆಂದು ಬಗೆದೆಮ ವಂದು ಸಂದನಿಸಿದೆಮಿ ವಲಂಚೆಕಗೆ (ಕಲಾ ೧೨-೬೩); 
ಬಂದಳು ರಾಮುದ್ಧೆಡೆಗೆ (ಓಲಗ ೬-೪-೪). ೯. ಸಿಹೊಂದಿಸಿಕೊಳ್ಳು: ಅನುವು 
ಮಾಡಿಕೊಳ್ಳು: ಎಲ್ಲರು ಅದರಲ್ಲಿಯೇ ಸಂದರ ಕುಳಿತುಕೊಂಬು . . . 
ಹೊಲಬಲು (ಶೀತ. ೧೪). ೧೦. ಇಡು; ಇರಿಸು : ಶರಧಿಯ ರತ್ಸದುಂ ಸಂದನಿಐಳ್‌ 
೬. ೬ ಚಾವಮಧ್ಮದುದ್ರೇಕ್ಕಾಣಂ (ಕಾತ೩ ೧೯:೫೬); ಅದೊಂದು ನುರುದು ತಾಯಿ. 
ಲಳದಡೆ ನಿಂದು ಸಂದು ೩ದನು ಗದೆಯನು ಬಾಹುಮೂಲದಲ್ಲಿ (ಇನ್ಮಾ್ಗ ೪-೩). 
೧೧. ಒಪ್ಪಗೊಳಿಸು ; ಓರಣಗೊಳಿಸು : ನಿಂಬಗಂ ಸಂದರಿಸುವಂತೆ ದೆಳ್ಡಿಂಗಳಂ 
ಬಣ್ಣವಿಡುವಂತೆ . . , ಮುಕ್ತಿಯ ಮೂರ್ತಿಗೊಳಿಸುವಂತೆ ಜಾರ್ವತಿಯಿಂ 
ಸಲಹುತ್ರುಮಿರೆಯಿರೆ (೧೦೩ ೩-೧೧೯ ಎ). ೧೨. ಸಂಭ್ರಮಿಸು : ಚೊತ್ಕಟಬಾಗಿ 
ಠಂಯಹಬದ ಬೀಡಾರವ ಹೊಳ್ಳಂತೆ ಸಂಬರಿಸುತ್ತೆ ಛೊಳ್ಳಲೆ ಮಣದ: ಶ್ರೀಕೃಷ್ಣ ಸಲೆ 
ಬೌಲುಕ್ತ ವಳಿಸಿದ ಧೂಭುಜರ (ರೋ. ೬-೩), ಸವರಿಸು 2೪. ಸಮಕ್ಕೆ ನಿದಿಖುವ 
ಖಾಲ್ರಗಳಂ ಸಂಜೆರಿಸಿ (ಊದಿ. ೫೬: ೧ಾ); ತಿರಿಚಿಲಾವಳ್ಳಿಯಲ್ಲಿ ತಿಡಿದುಂದೋದಕ್ಕೆ 
ಇಲ್ಲಿಂದ ಕೆಯ್‌ ಸದರಿಸುದೇಕೇ ? (ಇರ), ಆ. ಇದನ ತಪ್ಪನ್ನು ಮುಚ್ಚಲು ಪರದೆಯನ್ನು 
ಹವರಿಸ, ರಂಧ್ರವು ಉಣದಂತೆ ಮಾಡಿ , . . ಹೋಗಿ ಕುಳಿತರು (ರಾಧ ೪). 
೯. ಬೆಳಗ್ಗೆಯಿಂದ ಏರಿಗೆ ಹೊರಡಲು ಸದರಿಸುವುದರಲ್ಲೇ ಕಳೆದುತೋಯುತು (ರು). 
೧೩. ಸರಿಹೊಂದಿಸು; ವ್ಯವಸ್ಥೆ ಮಾಡು : ಒಬ್ಬೊಬ್ಬ ಬಲ್ಲಾಗಾದಾಗೆ ಎಳು ಏಳು 
ಮಂದಿ ಹುಗೆಯವದನ್ನು ಸವರಿಸಿ . . , ವ್ಯೂಷಗಳನ್ನು ಒಡ್ಡುತ್ತಿದ್ದರು (ಕಾಬಾ. 2೬). 
ಸವುರಿಹು: ೨. ಏಳಾಕಿಯಾಗಿಹದ ಕೂಡೆ ಉದುವುದುಚಿತವಲ್ಲ . . . ಬಾಳೆ ಬರಲಿ 
ಹಮರಿಹಿಕೊಂಡು ತಾಕಲೆನ್ನೊಳು (ಶಾಶಂಗ. ೩೪-೧೪). ಪೆದೃರಿಪು : ೩. 
ತುಳುವನಳವಿಗೆಟ್ಟೋಡಿದಂ ಕೊಂಕಣಂ ಭೋಂಕೆಸೆ ಪೂಣ್ಮಾರಣ್ಮಮಂ ಸವೃರಿಸಿದನ್‌ 
(8೩. ಸತ, ಕಿಮ. ೪೨೫ ; 229), ಖಾದರಿಸು: ೩. ಅಯ ಪಟದಾಚೆ ವಿಧಿ ಕಂದ ರಧು 
ಏಂದು ಮುಲೆಯ ಸಾವರಿಸಿ ನಿಂತಿದ್ದೀಯೆ (ಆಖ. ೨-೬೨); ಸಾವರಿಸಿ ಎನ್ನ ಗಂಟು 
(ಕೊ. ೧೦೦), ೪. ಒಂದು ವಿಮಿಪ ಸುಟ್ಟು ಮೇಲೆ ಬೀಳದೆ ಸದುಯ ಕಾಯುತ್ತಾ 
ಸಾವರಿಸುತ್ತದ್ದ (ಅ. ಆ). ೮. ಅದನ್ನು ಸಾದಿಸಲು ಪ್ರಯತ್ನ ಪೂರ್ವಕವಾಗಿ ಎಜಾಲಿಸ 
ಬೆಣಾಯುತು (ಲಾವ 3೪). ೧೫ ಲೀಲೂ ವಿಮ ಆಗದವಳಿತೆ ಪುಸ್ತಕಗಳನ್ನು ಸಾವರಿಸಿ 


ಇರತಂಡಗಿದಳು (ಹೂ ೧೩೪). ೧೪. ನಿಭಾಯಿಸು ; ಸಂಬಾಳಿಸು : ವೆಜೆಯಿಲ್ಲೇ 
ಚಂಪಕ್ಕ ಸಾವರಿಸಿಕೊಂಡು ಎದ್ದು ಕೂಡಲು ಯತ್ನಿಸತೊಡಾಿದಳು (೧೮೮ 2೬). 
೧೫೬ ಬೇತವಿಸಿಕೊಳ್ಳು : ಮೂರ್ತಿಗೆ ತಲೆ ತಿರುಗುವಂತೆ ಭಾಸವಾಯತು. ಹತ್ತಿರದ 
ಗೊಂಡೆಯನ್ನು ಸಾದರಿಸಿ ಓಡಿದುಕೊಂಡು ಬಂತ (ಬರೂ ೧೬೩ ೧೬- ಎಚ್ಚೆರವಹಿಸು; 
ಜೋಪಾನಮಾಡು: ಕಾಮಿನಿ ಹಾರಿದಳು . . . ನಾನು ಗಳ್ಳವೆ ಹೋಗಿ ಅದಳಮ್ಮ 
ಸಾವರಿಸಿ ಹಡಿದೆ (ಜಾಂ, ಇ): ಓಂದು ಕಣದಲ್ಲಿ ಅವಳು ಅದವ ಕಂಕುಳಲ್ಲಿ ತನ್ನ 
ತೆಗಲನ್ನು ಕೊಟ್ಟು, ಸಾದವಿಸಿ ಹಿಡಿದಳು (ದುಣಕ್ಕಾ, ೪೪). ಪೌರ ; ೧. ದೌನರಿಯ 
ಮಣಟಯವ ಬಿಡದೆ ಸೌಲಿಸಿಕೊಡುತ (ಪರಮೋ, ೧೩-೩೬), ೩. ಆನೆ ಕುದುರೆ 
ದೊದಲಾಡ ದಾತ ದಗಳನ್ನೂ ಹೌರಿಸಿಕೊಂಡು, ಕರ್ಣನ ಆಜ್ಞೆಯಂತೆ ಯುದ್ಧಕ್ಕೆ 
ಜನ್ಮದ ರಾಗಿ (ಕರಾಳ 3); ಹಳ್ಳಿಯ ಹಣ್ಣುದುಕ್ಕಳು ಈ ಶೀಗಪುಣ್ಗೆದುಯ 
`ನಬಡಷ್ನು ಬೆಳತಪತ ಖೌರಿಸುವರು (ಕಾಲು ೧೬೫. ೯. ದುಂದಾಟುಯು . , . 
ವಿಣ್ಮ ಖೌರಿಹಿ ಖಮ್ಚುಗೊಳಿಸುತ್ತಿದ್ದಳು (ಇಚ. ೨೩), ೧೧. ಪ್ನಾಂದಖಳವನ್ತುದ 
ಸೌರಿಸಿ ಸರ್ವರಮ ಬರವೇಗ್ನು (ಆತನೂ ೩೪-೩೬), ಧೀಷ್ಮದು . . . ದುಣಿಗಳನ್ನು ತರಿಸಿ 
ಸೌಲಿಷಿ ಹಾಕಿಸಿ (ಸ್ಯಾ ಗ ೧೫೬ ಅದನ ನಾದಧಿ ಶುರಂಗಮಂ ತಳಳ 
6.ಲಸಿ೦ಯಲೆಟ್ಟಿ ಹೂಂತೆರಿಸಿ ಕೈಧಮುದ ಕರಿಗಳದು ಬಡೆ ದಳುಳ ಸೌಲ ಸಂಧ)ರಿಸಿ 
ಬರಲ್‌ (ಬಂಗ ೬-6) ಗಉ೬-ಛರಗಾದ ಸೌಧ ಹಂಗರದೋಕ್ರಿಸ ಪರಿತೋಷದಿ ಬಲಿಯ 
ಚಿತ್ರವನು ಶಾ ಸೌಲಿಸಿಕೊಂಡು ಕೊಟ್ಟಳಾಕೆಯ ಜೀವಿತೇಶರ ದರಟತ್ರಪರದ 
(ದೂ ಬ. ಸೌವರಿಸು : ೮. ಸೊಗ ಸೌದರಿಹಿ ಓಮುಗಿಂಸುತೆಯ ಎದ್ರೆ 
ಯಚ್ಚೇದಂತೆ ಮಲ್ಲಬಾಲೈದೆದ್ದು ಬಿಲಲು (ಯೂ ೩-೧). | ಸಂದರಣೆ, 4 - ಇಯು! 
ಸಂದನಿಯ, (ಕ್ರಿ). ಕೊಲ್ಲು ; ನಾಶ ಮುಡು : ಜಯದ ಸುಧುರ ಕಾಣಿಗ್ಯೈೆ 
ಇಣೆಯೆರದಅಲಿ ಸಾದರಿಸಿದವು ಪಾರ್ಥ (ಅರ್ಮಾಳ 3೦:೪೦): ದತರಢವುದರದಿ ಶಿತುವಾಗಿ 
ಜಿಸಿ ಆಸುರೆ ತಾಬತಿಯದು ಸೂವರಿಸಿದವಗೆ (ಅಂಗ ಉ). 1 ಸಂಮುಖಿ) 
ಸಂದಿಯ, (ಕ್ರಿ). ಆರಿಸು ; ಆಯು : ಹರಣದಲಿ ಕಲ್ಮಂತೆ ದೇಯದ್ದರಿಸುವುದು 
ಬಿತುಲತೆಯನು ಸಂಪರಿಸುವುದು. ಬದ್ದತಿಯಿಲೊದರು ದ್ರೋಣ ವಿಜಲ್‌ 
Cama cm-m). (ಸಂದರಣ + - ಇನು! 
ನಂದರೆ (ನಾ). (ಜೈನ] ಜೀಮಾಗೆ ಕರ್ಮವು ಬಂದು ಸೇರದಂತೆ ತಡಗಬ್ಟುವುದು: 
ಶುದಾಶುಭವರಿಗಾಮುಪ್ರಗಾಲಿಕೆಯಂ ಬರ್ವ ಕರ್ಮಮಂ ಬರಲೀಯದೆ ಗುಪ್ಡಾದಿಗಳಿಂ 
ತೆಗುಳ್ರುದಂ ಸಂದರೆಯಂ ಎದು (ಇವಿಐ್ರ ೧೦ ೬೩ ರ): ಬಿರದುಗಣವೊಂದೆ ಸುಯಮಿಗೆರರು 
ತಪಂ ದೂಲು ಗುಪ್ತಿ ನಾಲ್ಕುಕಹಾಯೋತ್ಕರದಟ್‌ವೆಯ್ದುಚಾರಂ ದೂರೆಕೊಳಿಒದ 
ಖುಕ್ಕತದೊದಪು ಸಂದರೆಯಕ್ಕುಂ (ಅಷ್ಟಪು ೧೩-೫೨), |ನಂ. ಸುದರ] 
ಸಂದರ್ಟಲವಣ, ಸಂದತ್ಸರಲವಣ, ಸಂವತ್ಸಲವಣ (ನಾ). ಒಂದು ಬಗೆಯ 
ಖನಿಜಲವಣ : "ಸಂದರ ತ್ವ) ಲಮಾಂಲ ಲುಕ್ಕು" (ಮೂಗಲಾ. ಉ- ಗ); 
“ಡುಂ ಸಂವರ್ಟಲದಣ'' (ಆಂ. ೧೬೯). ಸಂದತ್ರರಲದಣ : ಸೃಂದವಲವಣ, 
ಬಿಡುಲದಣ, ಸಂಸತ್ಸರಲವಣ. ಹಿಪ್ಪಲಿ ಇವಿಷ್ಟರೂ ಖಣ್ಣನಾಗಿ ಎಂರ್ದಹಂಣ್ಸಿನ ರುಖದಲ್ಲಿ 
ಮರ್ದಿಸಿ (ವಿಡ್ಮಣಾ ೩ 99); ಸೈಲಿಧದಲದಣ ಸಂದತ್ವರಲವಣ ಗಾಜುಲವಣ . . . ಸಷ 
ಚೂರ್ಬ್ಛಿದಂ ಮುದಿ (ಲ್ರಾ್ಶೃಜೂ, ೨ ೨). ಸಂದತ್ಸಲವಣ : ಮೇಲಿನ 'ಸಂವರ್ಚಲವಣ' 
ಉಲ್ಲೇಖದ 'ಮಂಗರಾ' ಪ್ರಯೋಗದ ಪಾರಾಂತರವನ್ನು ನೋಡಿ. 
K ಸಂ. ಸೌದರ್ಚಲದಣ; 
ಸಂವರ್ಣಿಸು (ಕ್ರಿ). ಅತಿಶಯವಾಗಿ ಹೊಗಳು.-ಪ್ರಶಂಸೆ ಮಾಡು : 
ವಿನಯುಂಭೋವಿಧಿದರ್ದ್ವನಂ ಒನಮುತು ತಾನೆಮ್ದು ಸಂದರ್ಣೀಸಲ್‌ ಮುನಿನಾಥಂ ಸಳೆ 
ವಾಸುಪೂಜ್ಮರೆಸೆದಂ (25. ೧. ಹರು ೬೯-೨೨: 1100), (ಸಂದರ್ಣವೃ 4- - “ಯೃ! 
ಸಂವರ್ತ (ನಾ). ೧ ಎದುರಿಸುವುದು ; ತಾಗುವುದು. ೨. ನಾಶ ; ಹಾಳು. 
೩. ಪ್ರಪಂಚದ ಅಳಿವು; ಪ್ರಳಯ :''ಲಯುಸಮಯಂ .,. ಮಡಾಪ್ರಳಯಮಂಬುದದು. 
ಹಂದರ್ತಂ'' (ಈನ್ನುಕೋ ೧೬-೧೩); ವಿಲಯಕಾಲದ ಶಿವನ ಸಖಿಯ್ಯೋ ಸದತಿಯೋ 
ನಂದರ್ತಮ್ಯತ್ತುವಿಸನ (ಲರ ೧೧ ೬). ೪. ನಾಶಮಾಡುವವನು : ವೈರಿಯ 
ಸಂದರ್ತ್‌ ಬಎತನ ಧೃಲವದು ಕಲಿಪಾರ್ಥ ಐಮರ್ಯೋದ್ಧಾರ ಪಾರಥಿಯುದವು ( ಐಷ್ಮುವ 


೮೨೬೩ 


ಸಂವರ್ಧನ 


ಇತ), ೫. ಪ್ರಥಯಕಾಲದಲ್ಲಿ ಕಂಡುಬರುವ ಏಳು ಬಗೆಯ ಮೋಡಗಳಲ್ಲಿ 
ಒಂದು : ಜಗತೆ ಜಗತ್ತಸಯಲ ಬಂದೊಗದೊಡೆ ಸಂದರ ಪುಷ್ಕಉಸರರ್ಶಕಮಲ್ಲಿಗದೂಡ್‌ 
ಮುಟ್ಟೆಯಿಂ ನೆಟ್ಟಗೆ ಕಚೆಗುಂ (ಅಉಬ್ಬಮಿ 6-೧೧). ೬. ವರ್ಷ ; ಸಂವತ್ಸರ :""ಪ್ರಳಯಂ 
ವರದ ವತ್ತರಂಗಳದು ಸಂದರ್ತಾಹೃಯಂ'" (ಉಣ ೧೧ ೭. ಆಗಿದನ ಮಗನಾದ 
ಒಬ್ಬ ಖುಷಿಯ ಹೆಸರು : ಶತಮಖಂ ಸಂದರ್ತವಂ ಬಟ್ಟು ವರಬೃಹಸ್ಪತಿಯನುಧ್ವರಳೆ 
ಐರಿಸದೊಡಿಂಗ ದಪ್ರದಿಂದರಿದವೆಂ ಎನ್ನನು (ಕೈಬಿಡಿ ೫-೪೨. [| 

ಸಂದರ್ಶಕ (ನಾ). ೧. ಪ್ರಪಂಚವನ್ನು ನಾಶಪಡಿಸುವ ಒಂದು ಬಗೆಯ 
ಮೋಡಗಳ ಗುಂಪು. ೨. ಪ್ರಳಯಕಾಲದ ಬೆಂಕಿ ; ಪ್ರಂಯಾಗ್ನಿ. 
೩. ಬಡಬಾನಳ; ಬಡಬಾಗ್ನಿ. ೪. ಬಲರಾಮನ ಹೆಸರುಗಳಲ್ಲಿ ಒಂದು. 
೫. ಬಲರಾಮನ ನೇಗಿಲು. ೬ ಆನೆಯ ಬಾಲದ ಕಿಲಿ ಎಂಬ ಭಾಗದ 
ಹೊರಗಿರುವ ಒಂದು ಅಂಗದ ಹೆಸರು ಮತ್ತು ಆ ಅಂಗವನ್ನು ಹೊಂದಿರುವ 
ಆನೆ :ಳಾಟಟಿಲ್ಕ ಸಂರರ್ತಕನಂ ಪ್ರಶಸ್ತ ಜಾವಧಿಯುಂ. .. ದವ್ಯಷ್ಮದುಂ ಸಂದದುವೇ ದುಂ 
ತರಿಸಿ ದಿಗ್ವಿಜಯಕ್ಕೆ ಜಿನೇಂದ್ರಚಂದ್ರದೇದಂ ಮೊಅದುಟ್ಟನೇಜ್‌ ಜಯನುಂ 
ಜಯದರ್ವತಯುನನಾಣದುಂ (ತಿ ೧೨.೧೨೨ ಈ. ೬ ಒಬ್ಬ ಹಹಿಯ 
ಹೆಷರು :ಸಂವರ್ತಕಂ ದೊದಲಾಗೆ ಸಕಲ ಕುತ್ತಿಬರಂ ಬದಿದು ( ಹಾರಾಯ, ೧೦-೧೫ ಐ). 

[| 

ಸಂದರ್ತಕಾಲ (ನಾ). ಪ್ರಳಯಕಾಲ : ೫೮ಕ್ಕೆ ಕರ್ತೃವಾಗೆಸೆದಾದಿತಿದುಂದೆ 
ಸುಕರದೇದಂ ಬುಟ್ಟಿ . . . ಸಂಬರ್ತಕಾಲದೂಳ್‌ ತವಿಸಿ ತವೆ ಸೃಷ್ಟಿಯಲ್ಲಿ 
ಪ್ರತಟಮವೃಂತೊಗೆಗುಂ (ಅಜ 4-30). ಯ) 


೫|ಸಂದರ್ತಗರ್ತ (ನಾ). ಭಯಂಕರವಾದ ಹಳ್ಳ (7) 1 ಈ ಧರ್ಮಮಿಂತಿದ 


ನುಲ್ಲಂಸದಾತಮುಗ್ರನರಕೋದೀರ್ಣಾಂತಸಂದರ್ಶಗರ್ತದೊಳಾಟ್ಲುಂ (ಮೂ 
೪೧-೧) ; “ಪ್ರಳಯಕಾಲದ ಹಳ್ಳ'' (ಊರಾ ಟಕ). ಹಡ) 
ಸಂದರ್ತನ (ನಾ). ಪ್ರಪಂಚದ ನಾಶ, - ಲಯ :""ಸಂದರ್ಶನದೊಳು ದಾದರ್ತನಂ"” 


(ಲ. ೧೦-೪) ; ಅವಿಧೇಯಕ್ನೃತ್ರಸಂದರ್ತ ನರಮಯವರಿಕ್ತುಬ್ಬದಾರಾಶಿವೀಚಿಕುವಹಂ 


೫) ಮರ್ಯುದೆಯಂ ದಾಂಟದುದು (ಐಲ ಅ [5] 


ಸಂದರ್ತಮೇಘ (ನಾ). ಪ್ರಳಯಕಾಲದ ಮೋಡ : ಶೂರ್ವನಖಯಮಿತ 
ದಾರುಣಸ್ಕರದಿಂದ ಸಂದರ್ತದೇಭ ಜೆೊರೆದಾರುಣಾನಾರದುಂ 
ಈರಯುತ್ತಲಛೈದುವಂತಾರ್ಭಟಿಸಿ (ಲಾಲ. ೬-೧೦-೧). (ಬಂ. 

ಸೂವರ್ತಸ್ಮೃತಿ (ನಾ). ಸ್ಮೃತಿಗಳಲ್ಲಿ ಒಂದು : ದುಮಿನ್ಮತಿ. .. ಅಪೆಸ್ರಂಬಸ್ಕೃತಿ 


ತು| ಸಂದರ್ತಸ್ಮೃಷಿ,.. ದುಷ್ಯಸತಿಗಿಳೆಂಬಿದೇ ಆಯುಯ ವಾದುರ್ಧೆಯಮುಳ್ಳದಬಂದುಕ್ತಮುದ 


ಹತ್ತೊಂಬತ್ತು ಧರ್ಮಶಾಸ್ತ್ರಂಗಳ್‌ (ವರಣ. ೫). (ಸಂ) 

ಸಂಪರ್ತಿಕೆ (ನಾ). ತಾವರೆ ಮೊದಲಾದುವುಗಳ ಎಳೆಯ ದಳ : '`ಸಂದರ್ಶಿಕಾ, 
ನಪದಳಂ ೨ ಎಳೇರೇಲುಗಳ ಹೆರರುಗಳು'' (೩ಲ್ಮಾಷಿ ೧೧). (ಹಯ ಸಂರ್ಮಕಾ! 
ಸಂದರ್ಶಿಸು (ಕ್ರಿ). ತೋರು ; ಕಾಣ (7) :ನುತುದ್ಧಾನ್ವದುನನ್ರದೀರ್ಯ ಮುನಿಗಂ 


೫| ಶುದ್ದಾಕ್ಷಲಾಕಾರದಿಂ ಸತತಂ ಶ್ರೀದುವಿಚಂದ್ರದಿದ್ಧದುವಿಗಂ ಸಂದರ್ತಿಬಿತ್ತಿರ್ಬ 


ಮದ್ರತಿಮಂ ಶಾಮೆನೆ ಪೆಂಪುದತ್ತು (೩. ಇಇ, ಶಹ. ಇರ್‌, (ಬ). 
ಹಂದರ್ಶದ, 4 - ಇಯು) 

ಸಂವರ್ಧಕ (ಗು). ೧. ವೃದ್ಧಿಪಡಿಸುವ ; ಬೆಳೆಸುವ : ವಾಡಪಬ್ಬಗಳಲ್ಲಿಯಂಡೆಯೆ 
ಹೋಳಿತಬ್ಬದಲ್ಲಿಯೂ ಸಂಸ್ಕೃತಿಸಂದರ್ಧಕ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಾರೆ 
(ಅಲೂ ೧೯೦). (ನಾ). ೨. ಬೆಳೆಸುವಂಥದು ; ಪೋಷಕವಾದುದು : ಅ ಕಲವು 
ಬೆದೆಹುಗಳದ್ದು ಬಬ್ಬರೆ ಓದುತ್ತಿರುವ ಪುಸ್ತಕಗಳೇ ಅವನ ಸ್ನೇತಕ್ಕೆ ಸಂದರ್ಧಕದಾಗಿದ್ದವು 
(ಬಿಮುಖ. 2೩೦), (Ka) 

ಸಂವರ್ಧನ (ನಾ). ೧. ವೃದ್ಧಿ ಹೊಂದುವುದು. ೨. ಅಭಿವೃದ್ಧಿ ಪಡಿಸುವುದು : 
ಇದ್ದುದು (ಒಂದಾ ೫೧). ೩. ಅಭಿವೃದ್ಧಿ ; ಏಳಿಗೆ : ದಿಪಂಪ್ರತಿ ಲಮೆಂದು ತಾಖು 
ಗಳಿದ್ದು ತನ್ನ ಸಂಸ್ಕೃತಿಯ ಸುನರ್ಧದಕ್ಕಾಗಿ ಮಿಸಸಲಿಡುವೇಕು (ಲರುಮು ೧೫1. ನ] 


ಸಂದಲಿತ 


ಸಂದಲಿತ, ಸಂವಳಿತ (ಗು). ೧. ಬೆರೆತ ; ಕೂಡಿದ. ೨. ಸುತ್ತುವರಿದ; | 
ಆವರಿಸಲ್ಪಟ್ಟ ಸಂವಳಿತ : ೨. ಸಪ್ರಸಮಾದ್ರಸುದಳಿತ ಸದ್ರದ್ಧೀಪಮಂ ಸಪ್ರಸಪ್ರಿಳರಾಗ್ರ 
ಪ್ರಬಳಪ್ರತಾದಮಸೆಯಲು ತಾಳ್ವಿಂ ಟೌಕ್ಕೇಂ (0 xv ೫೬ - ೧೫೭ ee). [ನಂ] 

ಸಂಧಸೆಥ (ನಾ). ಗ್ರಾಮ ; ಊರು : '“ಗ್ರಾಮಮಾ ಸಂದುಧಾಯಿಸಲೂರ ಬೆರ್‌" 
wee mea [ta 

ಸಂವಹನ (ನಾ). ೧. ತಿಳಿಯಪಡಿಸುವುದು ; ನಿರೂಪಿಸುವುದು. ೨. (ಛಾವ, 
ಅಭಿಪ್ರಾಯ, ವಿಷಯ ಮುಂತಾದುವುಗಳನ್ನು) ಅಭಿವೃಕ್ತವಡಿಸುವುದು : 
'ಸಂವಹಿಸು' ಪರಾ. ೩. ಮಾರ್ಗದರ್ಶನ. [50/1 

ಸಂದಹಿಸು (ಕ್ರಿ). ಅಭಿವೃಕ್ರಗೊಳಿಸು : ಯಾವ ಕಾದಂಬರಿಯುದರೂ ... ತನ್ನ 
ದ್ರದ್ಮದನ್ನು ಎಷ್ಟು ಸಫಲದಾಗಿ ಸಂದಹಿಸಿರುತ್ತದೆಯೋ ಅ ದುಟ್ಟಿಗೆ ಇಭಿಲಜಾಗಿಯುತ್ತದೆ. 
"ಯ್ಯ ೧೬ಎ) (ಸಂವಹನ ** - ಇದಿ) 

ಸಂದಳನ (ನಾ). ೧. ಒಟ್ಟಿಗೆ ಸೇರುವುದು, - ಕೂಡುವುದು. ೨. ಕೂಡಿಸುವುದು; 
ಮಿಶ್ರಗೊಳಿಸುವುದು : *ಸಂವಳಿಸು' ಪರಾ. ೩ ಅವರಿಸಿರುವುದು; 
ಸುತ್ತುವರಿದುದು: ಶೇಷನ ಕಂಠನಾಳನಂದಳಿನದೆ ಬನ್ನ ನಣ್ಣಮುಮುಳೆದ್ದು 
ಮುಳಿರ್ಬಿ ಬೆೊಡರ್ಫನಾದಗು / . ., ತೋಹಡುದಂ (೧ನ ೪ ಕಡೂರು. ಜ್‌-೭: 1169), 

ನಂ. ಸಂದಲಧ 

ಸಂದಳಯಿತ (ಗು). ಬಳಸಿದ ; ಸುತ್ತುವರಿದ : ಅತಾಪ್ರತಾನಸಂದಳಯಿತ 
ಎದ್ರುದುದ್ರಾಮವಿಳಾಸವಿತೇಷಿತಬಾಡದಾನಳಾವಿಳಜಳದುಂ ದುವೆಂ ಬಯಸಿ 
ನೋಡಿದಾರರ್ಗಾದದುಂ ಗುರ್ಣಾರ್‌ದಂ (ಅಲಾ. ಇ- ೫). (ನಂ. ಸಂದಲಯಿತ) 

ಪಂಜಿ (ನಾ). ಚೆನ್ನಾದ ಸಾಲು : ಭಾಿಘಂಳಿಸೇಳ್ವಿ ದೊಬ್ಬುಳಿಯುಂದ ಖುಳರುಂದ 
ಸೆಳವು ನೆರ್ಡೆರೆ ಮೊಲೆಯಿಂದ ಪೊಳವು ತುಂತುರಿನ ನಂದಳಿ ವೀರ್ವವಯಿಂದ ಕಳಿ 
ಆಲನಿಧಿಯಂದದಲಿ (ಡಾ ೪-೪). 1ನೆ. ಸಂದಿ 

ಸಂದಳಿತ 'ಸಂವಲಿತ' ನೋ. 

ಪೆಂದಳಿಸು (ಕ್ರಿ). ಬೆರಕೆ ಮಾಡು ; ಮಿಶ್ರಗೊಳಿಸು : ಕರುಣಿ ಚಿಮ್ಮು ಐಡಿ 
ಮಗುಚಿ ತ್ರಯ ಪೊಡೆವೆಡಗಳೊಳಗೆ ೩೦ಿಸಿದದು ನಂದಂಒ ಪಡೆದ ಪ್ರಸಿದರು 
ದಾ ಬ). 1ಸಂದಳನ 4 - ಇದು) 

ಸಂವಾದ (ನಾ). ೧. ಕಲಹ ; ಘರ್ಷಣೆ : ಜೈನರಿಗೂ ಧಕ್ತರಿಗೂ ಸಂದಾಜದಾದಲ್ಲಿ 
(ಎತ ೩. ೬೪೩ , 328), ಆ ಅಗ್ರಹಾರದ ಪಳ್ಳಿಗಳಿಗೆಯೂ ತಂದು ಭಂಡಾರಸ್ಮಲದ 
ಒಕ್ನೆಲುಗಳಿಗೆಯೂ ಸಂರಾಜವಾಗದ ಹಾಗೆ ಆ ರರ್ದುಸ್ಕಲಕ್ಕೆ ತೆಬುವ ಒಕ್ಕಲುಗಳನು 
ವಿಂಗಡಿಸಿ (ಮೃಠು ೧೯೬೩ ೪೨-3೬. 1419); ಅಂತಾ ಸಾಧನಾ ಮಜ್‌ಯಂ ಕೊಡದೆ. 
ಸಂವಾಜಮಂ ಮಾಡಲ್‌ (ಹಲಾ ೪೯ ಈ). ೨. ಚರ್ಚೆ ; ವಾದ : ಆಸ್ಮಾನದ 
ಆಟಾರಿಯೆಲು ಸೂರಿಗಳ ಕೂಡೆ ಸಂದಾಜದ ಮುಡಿದಡೆ (06. 17೩ ನೀರ್‌ 
೫೩ ೯೨; 12), (Me) 

ಸಂವಾದ (ನಾ). ೧. ಮಾತು ; ಸಂಭಾಷಣೆ : 8ಟ್ಟಿಗೆ ಇಂಧ ನಂವಾದದಿಂದ ಏನು 
ಫಲವಿಲ್ಲದೆಂದು ಇಎಒ. ಸುಮ್ಮನೆ , , . ಹೋದನು (ಗಂಡಾಜು. ಇ): ಶ್ರೀ 
ಕೃಪ್ಹಾರ್ಜುನಸಂದಾದಾತ್ಮಳವಾದ ಧಗವದ್ಗೀತೆಯನ್ನು ಸಂಬಯನು ಧೃತಶಾಹ್ಟನಿಗೆ 
ಎನೇವಿಷಿದ ವಿವರಣೆಯ ರೂಪದಲ್ಲಿದೆ (ಛಾಂ ೧೦೫), ೨. ಚರ್ಚೆ ; ತರ್ಕ : ದಿದ, 
ಸಂವಾದ. ಸಂಪಾದನೆ, ಕೈದಲ್ಮಗಳ ಆಧಾ ನ ಪಡೆಯಬೇಕು (ಅಮಾ ೬). ೩. ವಿವಾದ; 
ವಾಗ್ಪಾದ : ದೇಶಾಧಿಪತಿ ಪುತ್ಪಂಡ್ರದಾಯನ ೫ತ್ಮ ಜಾಸದವ ಸಭೆಯೊಳಗೆ ಜಿಗಳ್ವ 
ಪ್ರಸಂಗದಿಂ ಕೌಶಿಕ ದಹಿಷ್ಠಮುವಿಗಳಿಗೆ ಭಷತರಲ ಸಂದಾದಮಂ ಮಾಡಿತಂದು 
(ಹರಗ, ೧ ಕೂಪತೆ): ಕಿಚ್‌ಯಳಿದಳಂದೆನ್ನುದಂ ನೀಂ ಬಜ್‌ದೆ ಉಡದಿರೆದ್ಮು 
ಟೊಪುಂಗಜುಹಿಯಲ್ಲಾ ವಿನುಗೆ ಎನಗಂ ಮತ್ತೆ ಸಂದಾದ ಮಜ್‌ಯದಿರು (ಒಜಪ ೧೪-೨೨); 
ಗೌರಿ ಗೂಗಯರ ಸಂವಾದದ ಹಾಡು ಕರ್ನಾಟಕದ ಎಲ್ಲ ಧಾಗಗಳಲ್ಲಿಯೂ ಕಂಡು 
ಬರುವುದು (ಕಾಣ, ೧೬೯). ೪. ಹೋಲಿಕೆ ; ಸಾದೃಶ್ಯ : ದೈದರ್ಭಗೌಡಡಾರ್ಗದಿಭೇದಂ 


ಬಗೆವೊಡೆ ಗತಾಮಗತಿಕಮಿದಂದೊಲ್ಹಾದರಿಪರ್‌ ಕಲಬರ್‌ ಸಂದಾಲದೂಳೆರಡುಂ | ಅ 


ಕಮುರ್ಧಮಪ್ಪುದಳ್‌ಇದು (ಉದ್ಯಾನ ಇಟ): ಈನ್ಮಬಾದ್ಯತ್ಮದನ್ನೇ “ಸಂದಾದ'ದೆದ್ದುತ್ತೇದೆ. | 


೮೦೬೪ 


ಆದು ಜೀವಿಗಳ ಪ್ರತಿಬಂಬದಂತಿರಬಹುದು (ರೃಷಾರೂ ಹಾ), ೫. ಹೆಂಂದಿಕೆ; 
ಸಮನ್ವಯ : ಯುದದರು ವಾಂಚಾಲರಲಿ ಸಂಪಾಲಿಸಿದುದಕ್ಕೋವ್ಕ ಘನ ಸಂದಾದ 
ಸುಖ ಸಂಪ್ರೀತಿ ದುರೆಯಲ್ಲಿಚ್ಚನತ್ನಾರ (ಇಣ್ಮಾಳ ೧೬-೩೨). ಓ. ಸುದ್ದಿ ; ಸಮಾಚಾರ: 
ನೀಡು ಇಡುವಲೆಗೆ ನದ್ಮು ಸಂವಾದವನ್ನು ತಿಳಿಯುಡ೦ಿಂದ ಹೇಗೆ 
ಟಂತಾಮನನ್ಕವಾಗಿರುವೆಯೋ, ಹಾಗೆಯೇ ನಾದಾದಿರು . . . ದೃಢಿತಂಗಿರುವವು 
(ಇತುತ. ೯), ೬ ಅನುಮತಿ ; ಒಪ್ಪಿಗೆ ಪಂ) 

ಸಂದಾದಾರ್ಥಿ (ನಾ). ಚರ್ಚೆ ಮಾಡುವ ಅಪೇಣ್ಸೆಯುಳ್ಳವನು : ಏಲಯ 
`ಜಿಪ್ಚಸೆಂಬನೊರ್ರ್‌ ದಾದಿ ಸಕಲಕಲಾದೇದಿ ಸಂದಾದಾರ್ಥಿಯಾಗಿ ಬಂದು 
(ಹುಲಯ ೨೪೮) (ನಂ ಸಂವಾದಾರ್ಥಿಸ್‌| 

ಸಂವಾದಿ (ಗು). ೧ ಹೋಲುವ ;ಸರಿಸಮಾನವಾದ. ೨. ತಕ್ಕ: ಅನುಗುಣವಾದ. 
(ನಾ). ೩. ಹೋಲಿಕೆ ;ಸಾದ್ಯಶ್ಮ. ೪. ಹೋಲುವಂಥದು; ಸಮಾನವಾದುದು: 
ಭಾರ್‌ಯ ಕಲವು ದ್ರಾದೇಶಿಕರಂಶಗಳಲ್ಲಿ ಇದಕ್ಕೆ ಸಂಬಾದಿಯಾದ ರೂಪಗಳು 
ಸಿಗುತ್ತದೆ (ಗ್ರಾಸಿಡಿ ೬೪); ವೇದಾಂತದ ಸತ್‌-ಟಟ್‌ - ಆನಂದಕ್ಕೆ ಸಂದಾದಿಯುಗಿ 
ಭುದಮಖಂದರ್‌್‌ ತ್ರಿತ್ರ ಮುಖವನ್ನು ಬೈರವ, ರೂಪ ಮುತ್ತು ಗುಣ ಎಂದು ಹಣುತ್ತದೆ. 
(ಸಾಲಾ ೧. ೫. ತಕ್ಕುದು ; ಅನುಗುಣವಾದುದು : ಈ ವಿಷಯವಾಗಿ 
ಇಂದಾದಿಯೇ ಆಗಲೀ ವಿವಾದಿಯೇ ಆಗಲಿ . . . ನನ್ನ ವಿಟಾರಸಂಗತಿಗೆ ಉದಯುಳ್ತದೇ 
ಆದೀತು (ತರ. ಎ). ೬. (ಸಂಗೀತ) ನಾಲ್ಕು ಬಗೆಯ ಸ್ಮರಗಳಲ್ಲಿ 
ಒಂದು : ಬಾದಿ, ಸಂವಾದಿ, ಏವಾದಿ ಮತ್ತು ಆಹುದಾದಿ ನೃರಗಳು (ಜರವಾ ೨0), 

(ಹೂ. ಸಂದಾದಿಪ್‌! 

ಸಂಜಾದಿಸು (ಕ್ರಿ). ೧ ಮಾತನಾಡು ; ಸಂಭಾಷಿಸು : ಶ್ರೀರಾರ್ವ ಶೀದೇದಿಯುರು 
ವರಮೇಶೃರದ ಕೂಡೆ ಸಂದಾದಿಸಿ (ತ್ಯಭುಷ ೨) : ಅದಿಉಾಜಗೆ ಕೊಡೆ ರಮಿಸದರು . . , 
ದೂದರ್ಗೆ ಕುಳ್ಳಿರಲಿಡಿಸೆ ಸಂದಾದಿಸಿ ಕುಳಿತರೊತ್ತಿದೊಳು (ಳಳಡ. ೩೯-3೪) 
ಪಿ. ವಾದಿಸು; ಚರ್ಚಿಸು : ಯಾದವರು ಉರದರೂಳಿಗೆ ಸುರಾ: ಬದಡಶ್ವಯದ 
ಮೊದಲೆರಡಿಲ್ಲ (ಐಲಳಾ ೧-೬1: ಬಾದದಲಿ ತಲೆದಾಗಿ ಧಂಗಿತರಾದ ಚೈದರು 
ದುತ್ತೆಯುಂ ಪಂದಾದಿತಿದರೀಯಾಲವೊಂದಿದ್ದಿ ಹುದು (ಬಸಹು ೨೦.೬೩೭) 
೩. ಮಂಡಿಸು ; ಪ್ರತಿಪಾದಿಸು: ಟೌದ್ಧದೇ ಧೂಯಲ್ಕಾದಿ ಬುದ್ಧಿ 4ಡೆಯಾದ 
ತ್ರಯೋವಿಂತತಿತತ್ವಾತ್ಮಲ ಪ್ರವಂಚದಲ್ಲಂ ದೀಪಚ್ಚಾಲೆಗಳಂತೆ ಇಣಳವೆಂದು 
ಸಂದಾದಿಸುತ್ತದೆ (ಎನ, 9), (ಸಂವಾದ 4 - ಇಯು) 

ಸಂದಾನ (ನಾ). ೧ ಸಹವಾಸ ; ಒಡನಾಟ : ಉಾಜಕುಲಸತತಸಂಲಾಸ 
ಆಟ್ರದೊಡೆ (ಎ೦ ೪-೫ ಎ). ಪಿ. ವಾಸ ; ವಾಸ್ತವ್ಮ : ಅಕ್ಕತಖುಕ್ಕತನಪ್ಪಂಗೆ 
ಕೈಸಾರ್ಗುಮೇ ತತ್ರುರನಂದಾನಂ (ಚಾದ್ರಪ್ರ ೧೨-೭೦), (೫0) 

: ಆ ರದ ಟಿತ್ರದಾರ್ಥಿಗಮೃತಂ 
ಬರ್ಪಂದದಿಂ ಸಂತತಾಂತಿಕ ಸಂದಾಸಿಗಳಂತೆ ತಮ್ಮ ನೆಲೆಯಿಂ ಲೋಳಾಂತಿಗಳ್‌ 
ಬರ್ಪುದುಂ (ಕಾಟಾ ೧೧-೯೨): ವಾಸ್ತದದಿಕ್ರಟಂ ನಮೆದ ದೂಣೆ ತಮಂ ನುಂದಿರ್ದಲಟ್ದ 
ಸಂದಾಹಿ ಸಮಿರನೇರೇರೆಗಯಾಗೆ (ಅಜ್ರಿ ೩-೬೦), ಗಲಿ ಸಂವಾಖ್‌] 

ಸೂವಾಹ (ಗು). ೧ ಸವಾರರಿಂದ ಏರಿದ, - ಹತ್ತಲ್ಪಟ್ಟ : ನುರಾತ ದಾಳದ್ರಜಂ 
ಬರೆ ತಾವೇಪ್‌ದ ದಿದ್ಮದಾಬೊನಿಖಿಂ ಪಕ್ಕಾಗಿ ಕಾದಂಟರೀವಿರಶೋತ್ಯಂರಿತುಟ್ವದಂದು 
ತಳರ್ವಂ ಉರ ೨೬೨). (ನಾ). ೨. ಭಾರ ಹೊರುವುದು. ೩. ಮೈ ತಿಕ್ಕುವುದು. 
೪. ಮೈತಿಕ್ಕುವವನು; ಅಂಗಮರ್ದ. ೫. ಮಾರುಕಟ್ಟೆ. ೬. (ಅನೇಕ ಪ್ರಣರವಾದ 


6 


10. 


| 
| 


ಖ 
ಮುದಿ (ಅಂಪು ಅಟ ಐ); ಇಯ . . . 
ದ್ರೋಣಾಮುಖಹಂದಾಹುಗಳೊಳ್‌ ವಿಶಾರಿಸುತ್ತುಂ (ಐ ೪-೨೦೮); ಆದೇರುಗಿಿಯ 


ದಣದಿಶಾಧಾಗದೊಳ್‌ . ಪತ್ರನದ್ರೋಗಾಯುಖಸಂವಾಹಾಚಯನಿಚಿತಮುಂ 


‘unt sna). Wa) 


ಸಂದಾಜತ (ನಾ). ಮೈ ತಿಕ್ಕುವವನು ; ಅಂಗಮರ್ದ :"'ಸಂಜಾತತಂ ದುರ್ದಬಗಂ'' 
(ಮಾಲ ೧೧೯-೨), ಸಂದಾಹಕ ಚಂಟಶ್ಕೀರಸಾರೀ , . . ನಮಿಖಧಲಿ (ಅರಿಂಡಿ. ೧-೧೩). 
(ಜ| 
ಸಂದಾಹಗ (ನಾ). ೧ ಭಾರ ಹೊರುವುದು. ೨. ಮೈಯನ್ನು ತಿಕ್ಕುಎಕೆ. - 
ಹಿಸುಕುವಿಕೆ : ““ದುರ್ದವಂ, ಸಂದಾಹನಂ - ೨ ಗುದುವಿಕೆ. ಹಸುಳುವಿಕೆ" 
"ಲಾಟ ೩೩೩). ೩. ೫ ಸಂವಾಹ ೬ : ಪದಿನಾಜುಸಾಸಿರ ಬೇಡಂಗಳು ಪದಿದಾಜುಸಾಸಿರ 
ಸಂಜಾಹನೆಂಗಳುಂ (ಅಂವಾ ೫-೬ ೮). ಪಲವುಂ ಗ್ರಾಮುಗಳಿಂ ಬಿಟ್ಟಣಎಕರದೀ(ದೆ) 
ಸಂದಾಹನದ್ರಾತಲಂ . . . ಕಣ್ನೆಡ್ಡವವಸಿರ್ಪದು ರುಚಿರತೆಯಿಂ ಮಧ್ಯ್ಮದೇಶಂ 
a. xx ೨38೯-೧೪ 1 1379); ಮೇರುನಗಳೆ ಸದುದವಿವ ಪರ್ದತಗಳ 


ಸಂವಿದ್ರೂಪ (ನಾ). ಜ್ಞಾನವೇ ರೂಪಾಗಿದುವವನು ; ಪರಮಾತ್ಮ : ಕಲಿತ 
ಪುರುಹರಾತ್ಮನೊ ವಿಮಲಸಂವಿದ್ರೂಪರಾತ್ಮರೂ ಜಿಯಪರಮನಲಿ (ಇಷ್ಕಾಒ 4-೧೧); 
ಕರ್ಮಕಲಾಪದದು 6ೆಡೆಯೊಡೆದು ಸಂವಿದ್ರೂನನಾತ್ಮನವಚ್‌ದು ಸುಖಯಾಗು 
‘umn ve). ba) 


* | ಸಂವಿಧಾನ (ನಾ). ೧ ರಚನೆ ; ನಿರ್ಮಾಣ : ಈ ಕಥೆಗಳನ್ನು ಹೆಣೆದು ಮಧ್ಯದಲ್ಲಿ 


ಚಾರುಮಿಖ್ರಿದೂಂಳಗಲುದ ಅಪೇಳುಸಾದಿರ ಸಂದಾಹಖಿಗಳು ಧೂರದುಣಗೆ ನೇರಿಪದು | ಇ. 


ug. ೧೩ ಇಗೂ), (Ko) 

ಸಂದಾಹಿತ (ಗು). ಭಾರವನ್ನು ಹೊತ್ತ ; ಜವಾಬ್ದಾರಿಯನ್ನು ಹೊಂದಿದ (2): 
(mag ಇ-ತಾ ಹ). [ನಂ.1 

ಸಂಎಚ್ಟೂನ್ಯ (ನಾ). ಅರಿಎಿಲ್ಲದವನು ; ತಿಳಿಗೇಡಿ : ಒಡನೆ ಮೃಗಮೂಗೆದು 
ಸಂದಿಟ್ಟೂನ್ಮರೆಪಗೆ ಸಾಯೆಂದು ಬೇಳ್ವಂತೆಯ್ದೆ (ಆಯ್ದ. ೧-೫). |ಸಂ.) 

ಸಂದಿಜ್ಜೀವನ (ನಾ). ಜ್ಞಾನಿ ; ಬಲ್ಲವನು : ಎನ್ನೀ ಕಾದ್ಯದೊಳಿತೆಯೂರಲುತಂ 
ಅಳೆದು ನೀಿಖುವುದೊಲವಿಂದೆನಮಂ ಸದ್ಭಾವನ ಸಂದಿಟ್ಟೀದನ ಗುರ್ಜರದೇದನ 
ಇಥಯೊಂಳ್‌ (ಳಾದ ೧-೬೩) |ಸಂ1 

ಸಂವತ (ನಾ). ಬಲ್ಲವನು ; ದ್ವಾನಿ : ಶ್ರುತಿವರಾಣಾಗದುರ ಹರತ್ಮಾದಿತ 
ಪುರಾತನರಾಚಿಗಳಾಸ್ವೃ ದ್ರತತಿಯೊಳು ಸೋದಿಸಿದ ಸಂವಿತರ ಸಂಗ್ರಹವು (ಕಷ್ಟವು ೧-೫). 

(ಖಡ. ಸಂವಿದ್‌1 

ಸಯತ್ತಿ (ನಾ). ೧. ಗ್ರಹಣಶಕ್ತಿ ; ಅನುಭವ. ೨. ಜ್ಞಾನ ; ಬುದ್ಧಿಶಕ್ತಿ : 
*'ಬ್ರೇಳ್ವಾ. ಪ್ರಜ್ಞಾ. . , ಸಂವಿಶ್ರಿ, ಉದಲದ್ಯು! - ಈ ೧೩ ಬುದ್ಧಿ” (ಅರಾ 
೫-೧೬೯): ಟಿತ್ರಂ ಸ್ವಾಯತ್ತಪುಪ್ತಕಂ ದಂಚಚದಂ ದುತ್ತಲ್ಲಿ ಲಿಖಿತದುಡು 
ಸೂದಿಶ್ತಿಯವಾಗಿಸದೆ ಛಾವಕಂಗವಿದುಂಟೇ (ಹಾರ, ನಾ: ಟೂ). ೩. ಭಾವಸಾಮರನ್ಮ. 
೪. ಒಟ್ಟಿಗೆ ; ಅಂಗೀಕಾರ. ಹ) 

'ಸಂವಿತ್ತು (ನಾ). ೧ ಅನುಭವ ; ಅ೦ವು : ಪ್ರಹಿಂಬದರಿದನು ಶುದ್ಧ ಸಂವಿತ್‌ 
ಉದ್ರದು (ಇ. ೩. - ೧೬೨). ೨. ಡ್ಯಾನ ; ಬುದ್ಧಿ : “'ಸಂಖ್ಯಾರುಟಿ ರತಿ ಪ್ರಷ್ಣ 
ಮೇಧ ಸಂದಿತ್ತುಮುವಲದ್ದಿಯೆನೆ ಬುದ್ಧ್ದಿಯಳ್ಕುಂ'' (ರುಕಾ ೬೬-೨)) ಆ 
ಕಲೆಯೊಳುದ್ಳವಿಸಿತಾ ಶಕ್ತಿ ಶಕ್ತಿಯಿಂ ಬರು ಕೇಳು ಸಂದಿತ್ತು ಸಂದಿತ್ರಿಎಂದದಸ್ಟೋಕ 
ಚಿತ್ತುದಿಸಿತ್ತು (ಬಸ್ಯ ೧-೫-೬೬): ಬೀಪದ ಟತ್ತು ಬ/ತ್ರಿನ ಸತ್ತು ತಿಳಿದಾನಂದದ ಸಂವಿತ್ತು 
(ಅಂ 2-೨). ಓ.. ಒಪ್ಪಂದ ; ಒಡಂಬಡಿಕೆ ೪. ಒಪ್ಪಿಗೆ ; ಅನುಮತಿ: 
""ಸಎವಿತ್‌ , .. ಪ್ರತಿತ್ರಮ್ಮ ಸಮಾಧಿಃ - ೧೦ ಅಂಗಳಾರದ ಹೆಸರುಗಳು" (ಒಬ್ಮಾಂಿ ಇ). 
೫. ಪದ್ಧತಿ : ರೂಢಿ. ೬. ಕಾಳಗ; ಯುದ್ಧ. ೭. ಯುದ್ಧದಲ್ಲಿ ಹೇಳುವ 
ಎಚ್ಚರಿಕೆಯ ಮಾತು. ೮. ಹೆಸರು; ಅಭಿಧಾನ. ೯. ಸಂತೋಜಗೊಳಿಸುವುದು. 
೧೦. ಗುರುತು ; ಚಿಹ್ನೆ. 16.) 

ಸಂವಿತ್ವ (ನಾ). ಜ್ಞಾನ ; ಬಾಂಡಿತ್ಮ : ಶುದ್ಧ ನಂಬತ್ವದಿನೆಯ್ದುದಳ್ಳಿಗಳ್ಲ ಜಕ್ಕಲೆನಾರಿ 
ಸುದೇಸ್ಛ್ಯಯೋಳದಮಲ (ಎಡ 1%, ಶಿಳಾರಿ. ೧೫೯೬-೯೬ , 9812 1). [ಆ ಸೂವಿತ್ತು 4. - ತೃ) 

ಸಂವಿದಾನ (ಗು). ೧. ಕೂಡಿಸಿದ; ಸೇರಿಸಲ್ಪಟ್ಟ. ೨. ಹೊಂದಾಣಿಕೆಯುಳ್ಳ ; 
ಸಾಮಂಜಸ್ಮವುಳ್ಳ, (50.1 

ಸೂವಿದಿತ (ಗು). ೧. ತಿಳಿದ ; ಗೊತ್ತಾದ. ೩ ಒಪ್ಪಿಕೊಂಡ ; ಸಮ್ಮ ತಿಸಲ್ಪಟ್ಟ. 
(ನಾ). ೩ ಒಪ್ಪಂದ ; ಒಡಂಬಡಿಕೆ. ಎ) 


ಲವು ನೈತಿಕ - ಧಾರ್ಮಿಕುದುಷ್ನೆಗಳನ್ನೂ ಜೋಡದಿಸಿಕೊಂಡಿರುವುದರಿಂದ ಸಂವಿಧಾನವು. 
ತುಂಬ ತೊಡಕಾಗಿದೆ (ಬಂಡು. ತಾ). ಪಿ. ಕೌಶಲ ; ತಂತ್ರ : ಅದನ ಎರಡು ಕಾವ್ಯಗಳು 
ಬಂದೂಂದೂ ಸಂವಿಧಾನಕ್ಕೆ ನಿದರ್ಶನಗಳಾಗಿವೆ. ಇಪಿಯಡ್‌ ತುದ್ದರೀತಿಯದು ರುತ್ತು 
ಮದನ ಕಥೆ ; ಒಡ್ಕಿಯು ಸಂಕಿರ್ಣಾರೀತಿಯದು (ಅಂ. ೧.೧). ೩. ಏರ್ಪಾಡು ; 
ವ್ಯವಸ್ಥೆ : ಕುಮಾರಂಗೆ ಗಮನಮಂಗಳಸಂವಿಧಾನಮುಂ ಮುಬ್ಬರ್ದೆಚ್‌ಂ (ಉರ 
೪). ೪. ಕೆಟ್ಟಿಳಿ ; ನಿಯಮ : ಶಿಕ್ಷಗರಂಗದ ದೃಷ್ಟಿ ಧೇಯಗಳೂ ರೂಪುರೇಖೆಗಳ ಎ 
ಸಂವಿಧಾನ ಮತ್ತು ಕಾರ್ಯಯೋಜನೆಗಳ ಮಾರ್ಪಡುತ್ತಿದೆ (ಕರ. ೬೪೬). 
೫. ಯೋಜನೆ; ಉಪಾಯ. ೬. (ರಾಜನೀ) ರಾಜ್ಕವ್ಯವಸ್ಮೆಗೆ ಸಂಬಂಧಿಸಿದ 
ನಿಬಂಧನೆ,- ಶಾಸನ : ಭಾರತದ ಸಂವಿಧಾನವು . . . ಹದಿನಾಲ್ಕು ಧಾಷೆಗಳಿಗೂ 
ಸಂಸ್ಕೃತಕ್ಕೂ, ಧಾಷಾಂತರವಾಗಬೇಕು (ಉತ. ಎ6), ೬. (ಕಾವ್ಕಮಾ। 
ಅರ್ಥಗುಣಗಳಲ್ಲಿ ಒಂದು : ಅಗ್ನಿವುರಾಣದಲ್ಲಿ . . . ಮುಧುರ್ಯ, ಸಂವಿಧಾನ, 
ಕೋಮಲತ್ವ, ಉದಾರತಾ, ಪ್ರೌದಿ. ಸಾಮುಯಿಳೂಾ ಇದು ಆಯು 'ಅರ್ಥಗುಣ'ಗಳೆಂದೂ 
ಎ೬ ಹೇಳಿದ (4೬೦. ೫.೨ ೪೦). (ನಂ) 

ಸಂವಿಧಾಯಕ (ಗು). ೧ ಕ್ರಮವಾದ ; ದೃದ್ಮುತದಾದ (ನಾ). ೨. 


ಖ) ವ್ಯವಸ್ಥೆಯನ್ನು ನೋಡಿಕೊಳ್ಳುವವನು ; ವ್ಯವಸ್ಥಾಪಕ : ಹಡವಿಗಡಾಹಿ ಸುತರ 


ಸೂದ್ದಕಗಳೌಹಲಿಕೆ ಕಯಗ ಸಂದಿಧಾಯಕದು ಬಂದುದು (ಇಬ್ಬಾಗ ೨-೨). ಊಂ) 
ಶಂವಿಧಾಗ (ನಾ). ೧. ವಿಭಾಗ ; ವಿಂಗಡಣೆ : ಸಾತಾತಾತಸಂವಿಧಾಗವಿನಿರ್ತೆಣರಪ್ಪ 
ದೇರಾಯಮುಮುಂ. .. ಕೈಕೊಂಡು (ಉಂ. «೬೯ ತ). ೨. ಶಾಲು ;ಧಾಗ ;ಹಿಸ್ಸೆ: 


ಅ] ಮುನಿಐವ ದೀರ್ಥ್‌ರೋಟದದ್ವ್ಯಯಮೆಸೆಗಲ (ಉರ ೬೬೨), ಯ] 


ಸಂವಿಭಾಗಂಗೆಯ್‌ (ಕ್ರಿ). ಧಾಗ ಮಾಡು ; ಹಂಚು : ವಡದೊಡಮೆಯು , , . 
ತನ್ನೊಡವುಟ್ಟದ ಗಂಡುಗೂತುಗಳ್ಗಂ ಅವರೊಳ್ಳೆಂಗೂತುಗಳ್ಲಿಂ ಸಂವಿಧಾಗಂಗೆಯ್ದು 
(uy 8೧0). [ಸುವಿಧಾಗ 4- ಕಯ್‌ | 

ಸಂವೀಕ್ಷಣ (ನಾ). ೧ ನೋಡುವುದು ; ದೃಷ್ಟಿಸುವುದು : ಶೋಧಾಶಯ್ಕ 


ತ] ಯುಂದುಪೃದಡಿಹಿ ಭೃತಸಂವೀಕ್ವಣಂ ದಿವ್ರ ದೇದಧ್ವನಿ ರಗೀತಾಕರ್ಣನಂ . , . 


ತ್ಕದಾಣದಿ ಮತಾದೇಕ ಪ್ರಭಾತಕ್ರಿಯೆಗಳುತುದುಂ ದಾಡಿದಂ (ಎರಾ. ೪-ಉ). 
೨. ಶೋಧನೆ ; ತಪಾಸಣೆ. (5.1 

ಸಂವೀಕ್ಷಣಂಗ್ಕೆ (ಕ್ರಿ). ಗಮನವಿಟ್ಟು ನೋಡು ; ಎದುರು ಬೋಡು : ಭೈರವ 
ಮುಹೂರ್ತಮಂ ಸರ್ವೇಂದ್ರಿಯಂಗಳಿಂ ಟತ್ತದಿಂದಾತ್ಮದಿಂ ಸಂವೀಕ್ಷಣಂಗೈದು 


3| ಬಿರೆದಿರ್ದ ಬರಿಷಸ್ತು ಬಿಶೈಬ್ಧತೆಯ ಕಡಲೊಳಳ್ಳತ್ತು (ಪರಾ ಇ. ಕಾಗ). 


ಓಂಂವೀಕ್ಷಣ *-ಕ್ಕೈ (ಆ ಕೆಯ್‌,)) 
ಸಂವೀಕ್ಷಿಸು (ಕ್ರಿ). ಒಂದೇ ಸಮನೆ ನೋಡು ; ದಿಟ್ಟಿಸು : ಜಟಾಧಾರಿ 
೬.೬ ೬ ಚಂದ್ರಮುಖಿ ನಿಂತು ನಂವೀಕ್ಷಿಹಿದಳಾ ತನ್ನೆಡೆಗೆ ಬರ್ವ ಸಂಖ್ಯಾಸಿಯಂ 
yo 3-೪). (ಸಂವೀಕ್ಷಣ 4 - ಇತು) 


| ಶಂರೀಕ್ಷಿ (ನಾ). ಸ್ಪಷ್ಟವಾದ ನೋಟ, - ಕಾಣ್ಕೆ : ಬುದ್ಧಿ ಪ್ರಕಾತದಿಂದಂತರದುಧದ 


ಶೋಧೆ ಸಿದ್ಧವಾ ಶೋಧೆಯಿಂ ಸತ್ಮನಂದೀಕ್ಷೆ (ಮುಂ ಹಾಳ) (ಬೆಂಸಂವೀಳ್ಳ) 
ಪಂವೀದೆತ (ಗು). ಬಿಯಲ್ಪಟ್ಟ : ವಾಜಿಲಾ ಜಿತ್ರದಣಚಿಮಲಬತ್ರೆಣ ಸಂರಿಜತಾಶಾಂಊರ 
ಭಾಗಂ (ಅಪ್ರ ೯-೫೪). [ಸಂ] 


ಸಂದಿದ್ರುತ (ಗು). ನಾಶವಾದ ; ಕಳೆಯಲ್ಪಟ್ಟ : ಕರ್ಣಯುಗಳಖಾಳಿಳೊಳ್‌ | |ಸಂವೀತ (ಗು). ೧ ಉಡುಪನ್ನು ಧವಿಸಿಕೊಂಡ ; ಬಟ್ಟೆಯನ್ನು ತೊಟ್ಟ. 
ಸಂವಿದ್ರುತಿರಜುಗೆ ಹನಿ ವಿಲಸದ್ರುಟಮದ್ವಚ್ರತುಂಡಲಂಗಳಿನಟ್ಟುಂ (ಬೂ, ೧೦-೫೫). | ಇ 


(a) 


ತ. ಮುಚ್ಚಿದ ; ಆವರಿಸಿದ. ೩. ಸಿಂಗರಿಸಿದ ; ಅಲಂಕರಿಸಲ್ಪಟ್ಟ. ಇ. 
ಸುತ್ತುವರಿದ; ಬಳಸಲ್ಪಟ್ಟ. (ನಾ). ೫. ಮುಚ್ಚಿದುದು : “ಅರಾಮ, 


ಸಂವ್ಯಜಿತ 

ಪಿಹಿತಂ, ಸಂರ್ವಿತಲಿ, ಸಂದ್ಯತದಿ ಸ್ಮಗಿತಂ - ಈ ೫ ಮುಚ್ಟಿದುದು"' (ಅಂ ೧೨೨-೫4). | 

೬. ಬಳಸಿದುದು; ಸುತ್ತಿಕೊಂಡಿರುವುದು : “ಜೇಷ್ಟಿತಂ, ದಲಯಿತಂ, ಸಂರೀತಂ, 
ರುದ್ಧಂ, ಆದ್ಯತಂ, ೫... . ಸುತ್ರಿಕೊಳ್ಳಬ್ಬಟ್ಟದ್ದು"' (ಸಲ್ದಾಟ. ೩೪೩). 1ನ) 

ಪಂವೃಡತ (ಬಾ). (ಸಂಗೀತ) ತಾಳಭೇದಗಳಲ್ಲಿ ಒಂದು : ಧ್ರುವ... ಕದಂಬ 


ಸೆಪ್ರತಾಳಧಂದಂಗಳಂ ಅವುಗಳೊಳು ಚಂಚಿತ್ರುಟ. .. ಸಂದ್ಯಜತ... ಬಯಾಳಮೆಂಬವು | $ 


ಮೊದಲಾದ ನೂಚೆರಿಟು ತಾಳ೦ಗಳುಂ (ಏಣ ೨೬೪). ಗತಂ?) 

ಸಂದೃತ (ಗು). ೧ ಮುಚ್ಚಿದ; ಹೊದಿಸಿದ : ತುದ್ಧರತ್ನತ್ರಯುದ್ಯತಧರ್ಮಂ 
ಕುದುತಾದಳೀಶಿಶಿರಭರ್ಮಂ ಸಾಧುಸಂದೋಪಸಂದೃತದದುಳ ... ನಮಗಾರ್ಮಮಕ್ಕೆ 
ಜವಧರ್ಮಂ (ಅಪ್ರಪು ೧೪). ೨. ಬಚ್ಚಿಟ್ಟ ; ಅಡಗಿಸಲ್ಪಟ್ಟು : ದುದಿರಾವಾವಪ್ರದತ್ತ 


್ಠ್ರಮದಾಜಸಂಗಳ್‌ ದಾಧಿಸುತ್ತಮಿರೆ ಕೂರ್ಮವಪೋಲ್‌ ಬಂದ್ಯತಂದ್ರಿಯಹ್ಯದಯ || 


ವಿಕಾರಳಲಿತಯಿವಿ . . . ಅಪ್ಟ ಜುಡಯೋಗಿಗೆ ವಿಕ್ಕುವಂ ಸ್ತೀದಾಲಾಮೀಷುನಬಯುದುಳ್ನುಂ 
ತ್ಯ ೩) ೩. ಭದ್ರಪಡಿಸಿದ ; ಜೋಪಾನ ಮಾಡಿದ. ೪. ಸುತ್ತುವರಿದ ; 
ಬಳಸಲ್ಪಟ್ಟ. ಇ ತುಂಬದ ; ಭರ್ತಿಯಾದ. ೬. ಸೇರಿದ ; ಕೂಡಿದ. (ನಾ). 
೬. ಮುಟ್ಟಿದುದು ;ಅವರಿಸಲ್ಪಟ್ಟುದು : ತರಕ್ನುದಂತಶತಸಂದ್ಯತಬುರ್ದುದದೊಂದು 


ತಾಣದೊಳ್‌ (ಊನ. ೫೨). ೮. ಬಳಹಿದುದು ; ಸುತ್ತುವರಿಯಲ್ಪಟ್ಟುದು : | 14 


ಸಟ್ಟಗ್ರಾಟಿತ್ರಶೀತೋಟ್ಜವಿದೃತಸಂದೃತಾದಿಧೇದದಿಂ ಚಶುರಶೀತಿಲಳ್ತದ್ರವವಿಣ 
ಯೋನಮುಖಂಗಳೂೊಳಾವರ್ತದ ದ೦ದರ್ಶನದಿಂ ದುರಿತವರ್ಶಿಯಾಗಿ ಪಮೆದ 
ಸಂಸಾರಿರ್ಜದಕ್ಕೆ . . . ಮುನಿಪುಂಗವಂ ದ್ರನಾದಂಗಯ್ದುಂ (ಬಲಮಾ ೫-೬೨ ದ). ೯. 


೮೨೬೬. 


ನಂೆದ್ಯ 
೫ `'ಧರ್ಮಾನುರಾಗ ಮತ್ತು ಸಂಸಾರಧೋಗವಿರಾಗಗಳೇ ಮುಖ್ಯ 
ಲಕ್ಷ್ಮಣವಾಗುಳ್ಳುದು ; ಸಮ್ಮಕ್ತ್ವಗುಣ"' (ಹೈಕ ಒಂ): ತೀರ್ಥಕರ 
ಎ. ಎಂಬ ಹೋಡುತಧಾದನೆಗಳೆಎಳ್‌ (ಬಾವಾ 3೪೧), ಆ ಪುರುಷಗೂಪರುಷದಡದಂಗಳಿಂ 
ತಿಯ್ಕ್‌ಯ ಮಡಿದೊಡಯುವೆ ವಿರ್ದೇಗದಿಂ ಸಂದ ಬುಟ್ಟಿ (ಐಜಮಾ, 7-೭ ಈ) ; 
ಸಂವೇಗಾಮ್ಯತಮಂ ಸೇದಿಸೆ ದೀಗದುದೇಕೆಯ್ಮ ಚಂತೆಯೆಂಬತಿವಿಷದುಂ (ಆಯಾ 
nc. Wa} 
ಸೂದೇದ (ನಾ). ೧. ಇಂದ್ರಿಯಗಳ ಮೂಲಕ ಬರುವ ಜ್ಞಾನ ; ಅನುಭವ : 
*'ಸಂದೇದು ದೇದಸಾ - ೨ ಖುಖದುುಖಾದಿ ವಿಷಯಕವಾದ ಮುಮೂರುಭವದ 
ವೆಂರುಗಳು, ಒಳ ಅಮುಧವ' (ಓಲ್ದಾಂ ಬಾ), ೨. ಬುದ್ದಿಶಕ್ತಿ; ಡ್ಲಾನ. 
tel 
ಸೂಜೀದನ (ನಾ). ಇಂದ್ರಿಯಗಳಂದ ಅಥವಾ ಬುದ್ಧಿಯಿಂದ ಲಭಿಸುವ 
| ಡ್ಲಾನ; ಅನುಭವ : ಈ ಸಂದೇವನದಲ್ಲಿ ಗ್ರಾಹ್ಮದಂಬ ಭಟಾಲಿದ್ತುವು 


ಗ್ರಾಡುಕದೆಂಬ ಜೀದಾತ್ಮದಬ್ಬುವು ಗ್ರಹಣವಂಬ ಸಂದೇದನವು - ಈ ದುಂದೂ 
ತೋರುವುದು (ಓಂದು ೧೬). (£0) 

ಸಂವೇದನಶೀಲ (ನಾ). ಗ್ರಹಿಸುವ ಶಕ್ತಿಯುಳ್ಳ ವ್ಯಕ್ತಿ : ಸ್ತ್ರೀಯರು, ವರುಪಕಷ್ಟು 
ಚತುರರಾಗಿದದಿದ್ದರೂ ಅದರಿಗಿಂತ ಜೆಚ್ಚು ಸಂರ್ದೇದರರೀಲರಾಗಿದುವುದಾಂದ ಆದ್ಮಾತ್ಮ 
ದಿಲಾರಗಳನ್ನು ಬಹುಸುಲಭವಾಗಿ ಅರಿತುಕೊಳ್ಳುತ್ತಾರೆ (ಅತಾಸು ೧ ಹಂ 


ತುಂಬದುದು ; ಸಮೃದ್ಧವಾದುದು : ಅಲವಿ ವರಿಯಾದ ಸಂದೃತಗಳಾದ ವಲದ | |ಸಂಜೀದನ (ನಾ). (ಜೈನ) ಧಾರ್ಮಿಕವೈವಹಾರಗಳನ್ನು ತಿಳಿಸುವ ನಾಲ್ಕು 
ಪುಷ್ಟಪ್ರದಾಳಗಳಿಂದ ಸಂತುಲಮಾದ (ಅಯಾ 30೪-೧). ೧೦. ಹ ಸಂವೃತಾಕಾರ: |2| ಬಗೆಯ ಕಥೆಗಳಲ್ಲಿ ಒಂದು :ಧರ್ಮಕಥೆಯೆಂಬುದು ಆಳ್ಲೇನಣೆಯುಯ ವಿಶ್ಲೇವಾೆಯುಂ 
ಸಂದ್ಯಶಂಗೆ ಬಂಧಮುಲ್ಲಚ್ವಿರಪ್‌ಲ ತತ್ರೃಶ್ಮಬಾಳದುನ್‌ವಲ್ಪೇಡಿ ತದಪಂತರಂ ಸುದೇದುಯುಂ ನಿಮೇದುಯುಮೆಂದು ಚಿತುರ್ವಿಧಮಕ್ಕುಂ . . . ಜಿನಧರ್ಮಥಂ 
ಸಂವದದಟಿನಂ (ಬತ್ತ ೪). ೧೧. [ವ್ಮಾಕ) ಬಾಯಿತೆರೆದು ಉಚ್ಚಿರಿಸಲಾಗದ ವಿಧೂತಿಯಂ ಬೇಟ್ಟದು ಸಂದೇಯಯಂಬುದು (ಪಾಲಂ ೬8೦) ಸಂ. ಸುವೇದೀ। 
ಶಬ್ದ : ಸ್ವರಗಳಲ್ಲಿ ದೊದಲನೆಯದು ಅಕಾರ . . . ಪ್ರಯೋಗತಾಲದಲ್ಲಿ ಇದರ | |ನಂದೇದನೆ (ನಾ). ೧ ಚ್ಹಾನ ; ಅನುಭವ : ಧ್ರಾಂತಿದತದಿಂ ಗ್ರಾಹ್ಮಗ್ರುಷತ 


ಕಾಡ್ಹಾರಣೆಗೆ "ಸಂವೃತ' ಪ್ರಯತ್ನವೆಂದೂ ಪ್ರತ್ರಿಯುವಿವೃತಬ್ರಿಯತ್ನದಂದೂ 
ಹಿದಾಯಳೌದುದಿಯಲ್ಲಿ ಹೇಳಿದೆ (ಇಡದ. ೧). (ಹಂ) 
ಸಂವೃತಾಕಾರ (ನಾ). ತನ್ನ ಭಾವನೆಗಳನ್ನು ಹೊರಗೆ ತೋರ್ಪಡಿಸದಿರುವವನು; 


೬ ಮದಿವಾಗಳ್‌ (ಉಂಟಿಖ್ರ 2 ಜಗ ೮). 


ಸಂದೃಶಿ (ನಾ). ಮರಮಾಚುದವಿಕೆ ; ಮುಚ್ಚುವಿಕೆ : ಅದಿರ್ದದನ ತವೋಲಕ್ಕ್ಮಗೆ | ಐ. 


ವಿಸ್ಮಯುತ್ತಿದೃಚಿತ್ವಲಾಗಿ/ ವಿಚಾಕೃತಿಸಂಪೃತಿಯಿಂ ತ್ರೀವ್ರದಕ್ಷಿಣಂಗೆಯ್ದು 
‘eo ಉಂ ೫). Isa) 
ಸಂವೃತ್ತ (ಗು). ೧. ಒದಗಿದ ; ಉಂಟಾದ. ೨. ನೆರವೇರಿದ. ಹಂ.) 


ಸಂದೇದರಾಳಾದತ್ರಯುಶ್ರಾಂತಂಗಳ್‌ (ಐ ೨-6 ೫); ಮರಸ್ಸು ಓಗ್ಗಿದಂತೆ, ಕಲ್ಪನೆಯ 
ಶಕ್ತಿ ಅದಿಕದಾದಂತೆ. ಸಂದೇಲನಗಳೂ ಅಧಿಕಬಾಗುತ್ತದೆ (ಸೃಷ್ಣಕೊ. ೫. ೨. ಅರಿವು; 
ತಿಳಿವಳಿಕೆ : ಒಂದು ಬಗೆಯ ಅಂಗರಚನೆಯನ್ನುಳ್ಳ, ಪ್ರಾಣಿ ಯುವುದೇ ಒಂದು ವಿರ್ದಷ್ಟ 
ಆದರಣಕ್ಕೆ ಹೊಂದಿಕೊಂಡು ಅದು ತನಗೆ ಹಿತದಂಬ ಸಂರ್ದದನೆಯನ್ನು ಹೊಂದಿದ್ದು 

೬. -ಈ ಆದನಣ ಒಗ್ಗದಿದ್ದಾಗ ಇಮಿಷ್ಛದೆಂದೂ ಧಾವಿಸಿರಬೇಕು. (ದ ೩). 
೩. ನವೃಸಾಹಿತ್ಕಕ್ಕೆ ಸಂಬಂಧಸಿದಂತೆ ಇರುವ ಅರಿವು ; ನವ್ಮಪ್ರಜ್ಞೆ : ಇದು 
ಸಂದ್ದೇದನೆಯ *ತೆಗಳು' ಎಂದು ಕರೆಯುವದು ಕೂಡ ಈ ಸಂಗ್ರಹಕ್ಕೆ ಛಾರವಾಗಿದೆಯೋ 
ಏನೋ! (ಹೊಲ್ಲ ೨೫೩). 1ನ. ಸಂದೇದನ, ನಂರೇದರಾ। 


ಸಂವೇದಿ (ಗು). ಸಂಪೂರ್ಣವಾಗಿ ಗ್ರಹಿಸಿದ ; ಚೆನ್ನಾಗಿ ತಿಳಿದ : ಸಾಹಿತ್ಯ೦ದ್ಮಾಬ್ಮಿ 


ಸೆಂವ್ಯದ್ಧಿ (ನಾ). ಚೆನ್ನಾದ ಏಳಿಗೆ ; ಅತಿಶಯವಾದ ಅಭಿವೃದ್ಧಿ : ಕ್ಷಯದಂ ದೃದಿಕುರೂದೇದಿದುಹಾಸುಧಾದಂ (ಬಲಾ 2. -ಒೂ). (ನಂ, ಸಂದೇದಿನ್‌) 
ಮಿಡ್ಕಾತ್ರಕರ್ಮಕ್ಕದುರ್ಥಗುಣದ ಬದ್ಮುಕ್ತೈಸತ್ಕಕ್ಕೆ ಸಂದೃದ್ಧಿಯುದುಂ ಮುಂ ಮಾಡಿ | ೫ | ಸಂಬೇದಿಸು (ಕ್ರಿ). ೧. ಸಂಪೂರ್ಣವಾಗಿ ಗ್ರಹಿಸು ; ಚೆನ್ನಾಗಿ ತಿಳಿ : ಬಬಿದಪುರಾತಸದ 


(೦5. ೪೩, ಶಶು. ಗತಾ : 13137) : ಹಿದ್ದಿಯೇದಲೆ ಭೂಪ ದುಖಸಂದ್ಯದ್ಧಿಯಮು. 
ವಿದನೃದಿಷಯಿತ್ರದ್ಧೆಯುಳ್ಳಿವನಲ್ಲಲೆ (ಇಡಾ ೪-೧೩-೧೩). ೫೦.) 
ಸಂಬೇಗ (ನಾ). ೧. (ಸಂತೋಷ, ಧಯ ಮುಂತಾದುವುಗಳಿಂದ ಉಂಟಾಗುವ) 


ಕಾತರ ;ಉದ್ಭೇಗ ; ಉದ್ರೇಕ : ಮುದದ ಅಂತನರ್ದಲ್ಲೂ ಸಂರ್ದಗಗಳಿನ್ನೂ ರದ 


ವಿರ್ಮದುಳಾರಯುತವಾಕದಾಗಿ ಸ್ಥಿತ್ತಂತರಗೊಳಿಸುವಾಗ ಲೇಖಕನು ತನ್ನ ದಾದವನ್ನು | ಖ 


ಮುನಿದ ಎತ್ತರಕ್ಕೆ ಬರಬಿಣಾಗುತ್ತದೆ. ಆದರೆ ಹದಿನಾರಾಣೆ ಮುವದತಾದಾದಿಯು . .. 
ಸಂದೇಗಗಳನ್ನೇ ಯುದೆಂದು ಕರೆದು ಓದುಗಾ ಉರಜದಿಖಿತ್ತಾನೆ (ಎಂನಲ್ಯ ೬ ಓಬ್ಬುರಿ. 
೨. ಹುರುಪು ; ಉತ್ಪಾಹ. ೩. ಆತುರ ; ತ್ವರೆ. ೪. ಗರ್ವ ; ಸೊಕ್ಕು. 
೫. ಸಂಭ್ರಮ ; ಸಡಗದ: “`ಅದೇಶು, ( ಪಂರ್ವಗು), ಸಂದಂಧು, ಸಂಬ್ರಮ, ಆಟೋದ 


- ಈ ೫ ಸಂದ್ರಮಂ'' (ಪಂಜು ೧೯೯-೬೩೩), ೬ ಜೈನ) ಹತಾ ವಾ 


ಸಾಧಿಸಿ ಕೊಡುವ ಹದಿನಾರು ಬಗೆಯ ಭಾವನೆಗಳಲ್ಲಿ ಒಂದು ; ವೈರಾಗ್ಕ ; 


ಗೀತಾರ್ಥಮಾತೃಕದಿ ಕಲದ ಮುಕೆಗಣುಸಂತ್ರದುತಿರೆ ಆದರ ಕುತಂಗಳೊಳು ಸಂದೇದಿಸಲು 
'ಬಸದದ ಚದಿತೆಯಂ ಬಣ್ಣೆಸುವೆಮೊಸೆದು (ಟ್ರ ೧-೫೩); ಸಂಘರ್ಷದ ಬೇಗೆಯನ್ನು 
೬ ಪ್ರಜ್ಞಾಪೂರ್ವಕವಾಗಿ ಸುವೇದಿಿ ಆದರಿಂದ ಬಾರಾಗಲು . . . ಯತ್ನಿಸುತ್ತಾರೆ 
(ಇದ್ಯ ೪ ಹಿಬ್ಬಣ). ೨. ಹೇಳು ; ನಿರೂಪಿಸು : ದಾದಿರಾಜಯ್ಕಂಗಳುಂ 
ಮಾದಣ್ಣನೊಳು ಸಂದೇದಿಸಲು ಪ್ರಾಣದನೊದಗಲಿತ್ತಂತು ಸಲಹಓದನು (ಒಂಫ ಇಂ-೬೯). 
ಹಂದೇದದ 4 - ಇಷ್ಟು) 

ಸಂದ್ದೇದ್ಯ (ಗು). ೧. ಗ್ರಹಿಸುವ ; ತಿಳಿಯಲ್ಪಡುವ. ೨. ತಿಳಿಯಪಡಿಸುವ. 
(ನಾ). ೩. ಅನುಭವಕ್ಕೆ ಸಿಗುವಂಥದು ; ಅನುಧವವೇದ್ಮವಾದುದು : 
*'ಸಂದೇದಂ ರೇಯುಯೆನಿಕ್ನುಂ"" (ಅಪ್ಸು ೧೯:೨೩) ; ಜಗದೀಪೃರನ ಮಹಿಮೆ 
ಸುದೇಡ್ಮದಹುದಿಲ್ಲಿ ಧದ್ಮಸೌಂದರ್ಯ ಶೀಲದ ವೆನ್ಮಕಾಂತಿಯೆಲಿ (ಭಲಾ ೩೨-೧೩), . 
೪. ಎರಡು ನದಿಗಳು ಸೇರುವ ಸ್ಥಳ ; ಸಂಗಮ. (ಕು) 


ಸಂದೇಶ 


ಸಂದೇಶ (ಗು). ೧. ಪ್ರವೇಶಿಸಿದ ; ಒಳಹೊಕ್ಕ : ಇನ್ನೇಕೆ ಸಂದೇಶಾಶುಭೂತಾನುಭವ | 
ಮುರ್ಯಾಬಸ ನಾಳದಂತಿಲನ್ನು ಬಿಡು (ಲಾಗ 9-573, (ನಾ). ೨. ಪ್ರವೇಶಿಸುವುದು; | 
ಒಳಹೊಗುವುದು. ೩. ಒಳಹೊಗುವ ಸ್ಥಳ ; ಪ್ರವೇಶದ್ಧಾರ : ವಠದ।| 
ಬಹಿಯಾದರಣಸೀದಎಂತರದ ಸಂದೇಶದಲ್ಲಿ ಬೀಡಾಯ್ತರಸುವುಬ್ಬೆಯ ಮಂಡಲೇಶ್ವರ 
ಸಾರ್ವಭೌದರಿಗೆ (ಕೊಸರು ೧-೧೨-೩೦). ೪. ನಿದ್ರೆ ; ನಿದ್ದೆ : ಇಎದ್ರಾ, ಶಯನಂ, 
ಸಾಮ ಸ್ವಷ್ಟ ಸಂದೇಶ; - ೫ ದಿದ್ದೆಯ ಹೆಸರುಗಳು” (ಓಡಾಟ ೩೦). ಕ ಕಮ; 
ಸ್ವಪ್ನ. ೬ ಆಸನ ; ಪೀಠ. ೭. ಸುರತ; ಸಂಭೋಗ. 6. ಮುಂಭಾಗ: 
ಮುಂದುಗಡೆ: ಪರುಬವಿಸದರು ವಿವಿಧದ್ರಷ್ಠದ ಸರಸಳ ಸಂದೇತದಲಿ (ಪಾಂ. 
ಸಂಕೇತಗಳ4ೊಎದ್ಪದಿಗೆ ಯಂತ್ರದ್ಯೊಣಕೆಗಳ ಜಟಾಳಿಸ ಂತ್ರಗಳ (೩40. ೧-೩-9). (ಪರಿ. 


ನೂರ್ದೆಶನ (ನಾ). ೧. ಮಲಗಿಸುವಿಕೆ. ೨. ಮಲಗುವಿಕೆ. ಒ ಅಡಗುವಿಕೆ; » 


ಸೇದಿಹೋಗುವಕೆ : ಭೂತಗಳ ಸಂದೇತಪ (ಅಡಗುದದು). ಉದ್ದದುನ (ಹೊರಟು 
ಬಡುದದು)- ಇವು ಧೂತಗಳ ಧರ್ಮವಲ್ಲದೆ? (ಬಹ್ಮರಾ. ೧೫೫ ಇಂಬ). ೪, ಸುರತ ; 
ಸಂಭೋಗ : ''ಸಂವೇಶನಂ, ನಿರುವರಂ . . . ದೋಜನಂ - ಈ ೭ ಸುರತ" 


(ಹರಯ. ner) (fo) 


ನೆಂದೇಶಿಸು (ಕ್ರಿ). ಹೊಗು ; ಪ್ರವೇಶಿಸು : ತದ್ದಾರಕಿಯ ಸಂದೇಶಿಸಿದ್ಕೆ ಗುರುಜ |» 


ಕೃದ ಕೃತವರ್ಮರೊಲದವಿನಲಿ (ಎಷ್ಟಾಗ ೧:೫. (ಸಂದೇಶ * - ಇದಿ) 
ನಂದೇಪ್ಟನ (ನಾ). ೧. ಮುತ್ತುವಿಕೆ ; ಕವಿಯುವಿಕೆ. ೨. ಮುಸುಕು ; 
ಆಚ್ಛಾದನೆ. (6.1 

ನಂಬ್ಕಾನ (ನಾ). ೧. ಮುಚ್ಚುವಿಕೆ ; ಆಚ್ಛಾದಿಸುವಿಕೆ. ೨. ಉಡುಪು ; ವಸ್ತ್ರ. 


ರಂಪ 


ನಂಶೋಧತ 


ಒಂ. ೫೩). "ನಿಶ್ಚಯ' ಪರಾ. ಇ. [ಕಾವ್ಮಮಾ) ಉಪಮೆಗಳಲ್ಲಿ ಒಂದು; 
| ಉಪಮಾನ ಹಾಗೂ ಉಪಮೇಯಗಳ ನಡುವೆ ಇರುವ ಸಾದೃಶ್ಕದಿಂದ 
| ಉಂಟಾಗುವ ಸಂದೇಹ : ಇರಹಿಬಮೋ ದೊಗಮೋ ಮೇಣ ದ್ವಿರೇಭಿದೋ 

 ಲೋಲನಯನಮುಗದೋ ಮಿನದೊಳ್‌ ಪಂದುಂ ಸಂತಯಮಂಟುದು ನಿರಂತರಂ 
ಸಂಶಯೋಪಮಾಲಾಳಾರಂ (೪೦ರ. ೩-೩೦); ಮುತೆಯೊ ಸಂಶಯಂ ಸೋತಿವರಂ 
ಚಿತ್ರದೋಖಿಂ ಧ್ರಮದಕ್ಕುಂ ಧಂತಾರ್ಥಾಪಷ್ನದ ಸಂಧೂತಮದನ್ಮಾರ್ಥ 
] ದೃಷ್ಟನಷ್ಟುತಿ ನಾಮು ್ಮಾಂ. ೩99), ೫. (ನ್ಯಾಯ! ಹದಿನಾರು ಬಗೆಯ 
ಪದಾರ್ಥಗಳಲ್ಲಿ ಒಂದು ; ಒಂದು ವಿಷಯದ ಬಗೆಗಿರುವ ಎರಡು ಪರಸ್ಪರ 
ಎರುದ್ಧಧರ್ಮಗಳುಳ್ಳ ಜ್ಞಾನ : ನ್ಯಾಯವೇ ಪ್ರಮಾಣ ಪ್ರಮೇಯ ಸಂಶಯ 
ಪ್ರಯೋಜನ ದೃಷ್ಟಾಂತ ಸಿದ್ಧಾಂತ ಅದಯದ ತರ್ಕ ನಿರ್ಣಯ ವಾದ ಬಲ್ಬ ಎಂಡೆ 
ಹೇತ್ವಾಧಾಸ ಛಲ ಜಾತಿ ವಿಗ್ರಹಸ್ಮಾವಂಗಳೆಯ ಹೋಡತದಾರ್ಥಗಳಂ ಬೀಳುತ್ತ 
(ಎಲ. ೧೨); ನ್ಯಾಯದರ್ಶೆನಿದ್ಲಿ ಪ್ರಮಾಣ ಪ್ರಮೇಯ ಸಂಶಯ . . , ಎಗ್ರಹಸ್ಮಾನ 
ಎಂದು ಹದಿಬಾರುಪದಾರ್ಧಗಳನ್ನು ವಿರೂಪಿಸಿರುವಲು (ಓದೂ. ೧೧೨). 
೬. (ಯೋಗ) ಯೋಗಾಭ್ಯಾಸದಲ್ಲಿ ಬರುವ ಹತ್ತು ಬಗೆಯ ಅಂತರಾಯ 
ಗಳಲ್ಲಿ ಒಂದು : ಅಲ. . . ಮನದಲುವಿಸಿದ ಸಂಶಯ ಪ್ರಮಾದಗಳು 
ಅತ್ರದ್ಧೆಗಳು ವಿಭ್ನಗಳು (ಅದ್ಭುತ ೩-ಉ). ಹಂ) 
[ಸಂಶಯಾಕ್ಟೇಪ (ನಾ). (ಗಾವ್ಕಮಾ। ಅಲಂಕಾರಗಳಲ್ಲಿ ಒಂದು ; ಸಂಶಯವನ್ನು 
| ವಾಚ್ಕವಾಗಿಯೇ ಹೇಳುವ ಅಲಂಕಾರ : ದುದಕರಿಯೋ ಭನಸಮಯುಖಲುದದೋ 

ಭಿವದುಲ್ಲು ಬೆಗಟ್ಬುದದಳೊಳ್‌ ನವ್ಪಚ್ಛದಗಂಧಸುರಭಪದುಳು ದುಡಳರಿಯೆನೆ 


೩. ಮೇಲೆ ಹೊದೆಯುದ ಬಟ್ಟೆ ; ಉತ್ತರೀಯ, ಸೆರಗು ಮುಂತಾದವು; |20| ನೆಬಿಗೆ ನಂತಯುಳ್ತೇಬಕೆದುವ (ಸಂಶಯಾಸ್ಟೇವ) (ಊಂ ೬-೧೦೨). (ನಯ) 


ಮೇಲುದು : ದುಕಂಲಾಂಲಕದುಮಟ್ಟು ಬೊಸದಾಬುಗೆಯಂ ದಟ್ಟ ಳದಕ 
ಹಸ0ದ್ಯಾದ]ಸೂತ್ರನಾಟಿಮಿಸಿ (ತಾತಾ, ೧೨-೧೦೪ ಐ) . ತೆಇಂಬೊಳೆದು ಪಾಜುತ್ರಿರ್ವ 
ಸಂದ್ಕಾನಮುಂ ರೊಸಲೊಳ್‌ ತಳ್ತ ಕುರುಳ್ಗಳುಂ . . . ಒಪ್ಪದುನೀಯೆ ವಿಚ್ಛಳತೆಯಿಂ 
ಬಂದತ್ತು ಗೋರ್ಷಿಜನಂ (ಜಗ ೩-೯0), (ಸಂ) 

ನಂಶಪ್ರಳ (ನಾ). ಯುದ್ಧರಂಗದಿಂದ ಹಿಮ್ಮೆಟ್ರುವುದಿಲ್ಲವೆಂದು ಪ್ರತಿಜ್ಞೆ 
ಮಾಡಿ, ಶತ್ರುಗಳ ಹೋರಾಟಕ್ಕೆ ಅಡ್ಡಿಯನ್ನುಂಟು ಮಾಡುವ ಯೋಧ, - 
ವೀರ; ೪ ಭಾರತಯುದ್ದದಲ್ಲಿ ಶ್ರಿಗರ್ತರಾಜನಾದ ಸುಶರ್ಮ ಮತ್ತು ಅವನ 
ತಮ್ಮಂದಿರಾದ ಸತ್ಮೇಷು, ಸತ್ಮಕರ್ಮ, ಸತ್ಮದೇವ, ಸತ್ಕರಧ - ಎಂಬ 
ಐದರಿಗೆ ಈ ಹೆಸರು ರೂಡಿಯಲ್ಲಿದೆ : ''ಸಂಠದ್ತಕಃ , , . 
ಆಣೆಯಿಟ್ಟುಕೊಳ್ಳುವದರಿಂದಲೂ ಸಂಗ್ರುಮತ್‌ - ಕಾಳಗದಿಂದಲೂ, ಅನಿವರಿನು - 
ಹಿಂದಕ್ಕೆ ತಿರಗದೇರುರುವದರ ಹೆಸಲು"' (ಒಲ್ಲಾಷ ೫೬೩) , ಧಪಂಜಯದು ಸಂತಟ್ಛಳರ 
ಸೈನ್ಯದ ಮೇಲೆ ಪಡೆಯಲು ಆ ಬಳಿಕ ಧೃತರಾಷ್ಟ್ರನ ಕಡೆಯವರು . . . ಅಭಿದುನ್ಮು 
'ಬಿಯುಧನನ್ನು ಕೊಂದುಹಾಕಿದರು (ರಾಜಾ 7೬) 1 ಈ ಸುಶರ್ಮ ಮುಂತಾದ 
ಸಂಹದ್ರಳಿರು. ನನ್ನೆದ್ದು ಯುದ್ಧಕ್ಕೆ ಕರೆಯುತ್ತಾರೆ ; ಜಾನು ಹೋಗುತ್ತೇವೆ (ಅಭಾ. ೫೫೧). 

te) 

ಸಂಶಯ (ನಾ). ೧. ಅನುಮಾನ ; ಸಂದೇಹ : ಸಂಶಯ ವಿಶರ್ಯಯಸಾವದ್ಕಾದ 
ದದ್ಮದಸಾಯಿ ಸೃಭಾದರಹಿತಮುಗಿ ಜೇವಾದಿ ಪರಾರ್ಥಯುಢಾತ್ಮ್ಮಾರಗಮಂ 
ಸುಮ್ಮಗ್‌ಡ್ಮಾನಂ (ಅವ್ರ ೧೦ ೬೩ ಪ). ಹುಲ್ಲಿಸಿದ ದೇದ ತಾ ಹೊರ್ಣೆಣಬಾಗಿದಲು 
ಗಟ್ಮಾಗಿರತ್ತಿಐಸು ಇದಕೆ ಸಂಶಯವಿಲ್ಲ (6%, 1೧-೧): ಇದು ಗಂಭೀರವಾದ ಸಮಸ್ಯೆಗಳಿಗೆ 
'ಮುಮ್ನುಡಿಯುಗುವುದರಲ್ಲಿ ಸಂಶಯವಿಲ್ಲ (ರಣನ್ಮ ೬). ೨. ಆಪಾಯ ; ವಿಪತ್ತು. 
೩. ಮನೋವೃತ್ತಿಯ ನಾಲ್ಕು ಪ್ರಕಾರಗಳಲ್ಲಿ ಒಂದು : ವೃತ್ತಿಯು ಸಂಶಯ, 
ವಿಷ್ಟಯ, ಗರ್ವ ಮತ್ತು ಸ್ಮರಣ ಎಂದು ನಾಲ್ಕು ವಿಧ (ಲಾಸ್ಯ ಕಾಣ) ; ಜೇರಾತ್ಮ 
ಪರಮುತ್ತರನ್ನು ಆತ್ರಯಿಸಿಕೊಂಡಿರುವ ದ್ರವೃವ್ಯ ಡ್ಲಾದ. ಇದು ಪ್ರತ್ನಾತ್ಮವಿಗೂ ಬೇನೆ 
ಬೇರೆಯಾಗಿ ನಿತ್ಮದಾಗಿ ಸೇರಿದ್ದರೂ ಸಾಮಗ್ರೀವಿಶಾಹದಿಂದ ಸಂಕೋಟನಿಕಾಸಗಳನ್ನು 
ಹೊಂದಿ ವಿಷಯಸಂಬಂಧದಿಂದ ಸಂಶಯ ನಿಶ್ಚಯ ವ್ರಶ್ನಕ್ತೆ ಆರೋಕ್ಲ ದೊದಲಾದ 
ವಿಧಾಗದನ್ನು ಹೊಂದುವುದರಿಂದ ದ್ರದ್ಮದೆಂದೂ ಕ್ಹಣಳದೆಂದಂ ಜೀಳಲ್ಪದುವುದು 


ಸಂತಯಾತ್ಮ (ನಾ). ನಿಶ್ಚಯಜ್ಜಾನಎಲ್ಲದಿರುವವನು ; ಸಂದೇಹವಾದಿ. 
(ನಂ. ಸಂಶಯಾತ್ಮನ್‌) 

ಸಂಶಯಿ (ನಾ). ಸಂದೇಹಪ್ಯಭಾವದುಳ್ಳವನು : ಪುಂಬರಂತೆ ಕಂಡರೂ 
ದೆಂಶುರಾಯ ಆಸಾಧ್ಕ ಸಂಶಯ (ಮಾಲಾ. ಎರಾ), (ನಂ. ಸಂಶಯಿರ್‌) 

ಸಂಶಯಿತ (ಗು). ೧. ಅನುಮಾನ ಹೊಂದಿದ ; ಸಂದೇಹಗೊಂಡ. (ನಾ). 
೨. ಅನುಮಾನವನ್ನು ಹೊಂದಿದ ವ್ಯಕ್ತಿ : ಪ್ರತಿಸಾರೆಯೂ ಸಂಶಯಿತರಾಗಿಯೇ 
ಪ್ರಶ್ನೆ ಕೇಳಿದರೆ ಯುದ ದುನುಷ್ಮರೂ ಸರಿಯಾದ ಉತ್ತರವನ್ನು ಹೆಣುದುರು ನಾಧ್ಮಬಲ್ಲ 
ews amy Wo) 

ಪಂತಯಿಸು (ಕ್ರಿ). ಶಂಕಿಸು ; ಸಂದೇಹಗೊಳ್ಳು : ತಾಂತಯಿಕು, ಸಂಶಯಾಜನ್ಮ 


೫] ಮುಲ" ೨ ಸಂದೇಹಿಸುವವದ ಪೆಸರು. ಸಂತಯಿಸಲ್ಪಟ್ಟ ವಸ್ತುವಿನ ಹೆಸರು (ಲ್ಮಾಟ 


63೩); ಪುಯಿದಿರೊಳಗಿರ್ಪಂದದು ಕಿಯಲ್ಲೇದೈದಿದಂದು ಸೂಶಯಿಸುತ್ತುಂ ನಿರುಕಿಸಿ 
ವಡ್ಡೆಯ ನಂಬುಗೆಬೆರೆದಂತಾಯ್ಕದ್ನ ರುನಿದೊಳಾದ ವಿಳಾರಂ (ಕಾಳ ೧೬-೪). 
(ಸಂತಯ 4 - ಇಬ್ಬ! 
ಸಂಶಿತ (ಗು). ೧. ಸಂಪೂರ್ಣವಾಗಿ ಮುಗಿಸಿದ ; ಸಾಂಗವಾಗಿ ನೆರವೇರಿಸಿದ. 


»| ೨. ದೃಢವಾದ; ಸ್ಥಿರವಾದ. ೩. ಹರಿತವಾದ ; ತೀಕ್ಷ್ಣವಾದ. (ನಾ). 


೪. ದೃಢವಾದ ಸಂಕಲ್ಪವುಳ್ಳಿವನು ; ಸ್ಮಿರಚಿತ್ತ : "'ರಂಶಿತು ಸುವಿಶ್ಟಿತು - ಈ ೨. 
ವೃಢದ್ವತಂ'' (ಖರಾಡಾ. ೬೬-೫೯9). (ನಂ.1 

ಸಂಶುದ್ಧ (ನಾ). ೧ ಸಂಪೂರ್ಣ ಶುದ್ಧವಾದುದು ; ದೋಷವಿಲ್ಲದುದು : 
ಲೇಖಬಕ್ರದಮವಿದು ಶಾಸ್ತ್ರಒದ್ಧವೂ ಸಂಶುದ್ಧವೂ ಅಗಿದೆ (ಎರ. ೬.) ೨. ಸಂಪೂರ್ಣ 


ಅ| ಶುದ್ಧನಾದವನು ;ದೋಷಮುಕ್ತನಾದವನು : ನಿರ್‌ಗಬ್‌ ಸರ್ದುಖ್‌ ಸಂಜುದ್ಮರ್‌ 


ಹಿದ್ದರ್‌ ಮಾಗರತಂ ವಿಲಿಖುಗೆ ವಿಜನಿತ್ರ್ಯೇಯ ಪ್ರೋಯೊಳೆದ್ದುಂ (ಅಳಾಪು ೧-೨). (ನಂ) 
ಸಂತೋಧತ (ನಾ). (ಹೊಸ ವಿಷಯಗಳನ್ನು ಅವಿಷ್ಕರಿಸಲು) ಸಾಹಿತ್ಯ, 
ಶಾಸ್ತ್ರ, ವಿಡ್ಞಾನ ಮುಂತಾದ ವಿಷಯಗಳ ಆಳವಾದ ಅಭ್ಮಾಸ 
ಮಾಡುವವನು: ಸಂಶೋಧಕನು ಒಟ್ಟ ನ್ಮಾಯಾಧೀಶನಂತೆ ತನ್ನ ತೀರ್ಮುಪಕ್ಕೆ 
ಮೊದಲು ಆತನು ಎಲ್ಲ ಕಡೆಯ ಎಲ್ಲ ಆಗುಹೊಗಗುಗಳನ್ನು ತಕ್ಕ ಉರಣ - ಸಮರ್ಥವೆ 
-ಅ೫ಹೆ-ಶರ್‌ದಿಗಳಿಂದ ವಿಷೃತ್ತದಾಗಿ ಗ್ರಹಿಷಬೇಳಾಗುತ್ತದೆ (ಇಯ ೧೯೬) (ನಂ) 


ಸಂಶೋಧನ 


ನಂಯೋಧನ (ನಾ). ೧. ಶುದ್ಧಿಗೊಳಿಸುವುದು ; ಪವಿತ್ರಗೊಳಿಸುವುದು :3ದ್ದಾತಿ 
ಸಂಶೋಧನಳ್ಕನುರಾಗೂಬೆರಬಾದಮಖ್ಟದನೊ ವೇರ್‌ೇಗಳೆಂತೆಂಬಂದದಿಂದೆದ ಹುಂ 
ಮೂಪುವಲಿತ್ನಕಾಂತಿ ಶಮುದಂ ಪರ್ವಿತ್ರು ತನ್ಚಿಂಗಿದಾ (ಇದಾವ ಇ). ೨. (ಸಾಹಿತ್ಯ, 
ಶಾಸ್ತ್ರ ಮುಂತಾದ ವಿಷಯಗಳನ್ನು ಕುರಿತು ಮಾಡುವ) ಸೂಕ್ಷ್ಮ ವಾದ 
ಹಾಗೂ ಶಾಸ್ತ್ರೀಯವಾದ ಅನ್ವೇಷಣೆ, - ಆಮೂಲಾಗ್ರವಾದ ತಪಾಸಣೆ ; | 
ಹೊಸ ವಿಷಯಗಳ ಅವಿಷ್ಕಾರದ ಪ್ರಯತ್ನ 2 ಉ್ಟುಣ್ಮವಾದ ತತ್ವದ, ಎಂಮುದ, | 
ಅರ್ಧದ ಅಧವಾ ದಖ್ರವಿನ ಅನ್ವೇಷಣೆ 'ಬುಕೋಧು'ಮಿಖಿಟ್ಛದು « ಸರಳ. ೧೮೬) ; 

Ma) [| 

ನಂಶೋಧನಕೇಂದ್ರ (ನಾ). ಹೊಸ ವಿಷಯಗಳ ಅಎಷ್ಕಾರಕ್ಕಾಗಿ ಮಾಸಲಾದ, 
ಸ್ಮಳ : ಕನ್ನಡಸಾಹಿತ್ಯವರಿಷ್ಟ್ಟುನಲ್ಲಿ ಇತ್ತೀಚೆಗೆ ಹೊಸದಾಗಿ ಸಂಶೋದನತೇಂದ್ರದನ್ನು | ಎ 
ತೆರೆಯಲಾಯಿತು (ಊಂ). (ಕ) | 

ಸಂಶೋಧನೆ (ನಾ). 3 ಸಂಶೋಧನ ೨ : ಜಡ್ಮಾವಿಎರಂತರವೂ ತನ್ನ ಸಂತೋಧಸಯ | 
ವಿಷಯದಲ್ಲಿರ್ಯ ಮುಳುಗಿ ಅವ್ಮಾಪತದಾಗಿ ತತ್ತಖಬಂಧಕಾರ್ಯದಲ್ಲಿ ತೊಡಗಿರ್ಬಳು 
Cama ೧೫), 150.1 | 

ಸಂಶೋಧಿಮ (ಕ್ರಿ). ಹೊಸತನ್ನು ಕಂಡುಹಿಡಿ : ಪ್ರಾಚೀಪರಂಸ್ಕುತಿಯನ್ನು | 16. 
ಸಂತೋಧಿಸಿಕುವ ಹಲಕೆಲ ಶಾಸ್ತ್ರಜ್ಧರು ದೂಲಾರು ಧಾರ್ಮಿಕಗ್ರಂಢಗಳನ್ನು 
ತಿರುವಿಹಾಕಿದ್ದಾರೆ (ಉಂಬ. ೧೧೨) ; ತಾರು ಸಂತೋಧಿಸಿದ ಸೂಕ್ಶ್ಮ ವಜದೇಬಾಣುಗಳಿಗೆ 
ಎಧಂಧವಾದ ಬಣ್ಣ ಕೊಡುವುದನ್ನು ಕಲಿತನು (೦೫೫ ೬೩). 1ರಂಶೋಧನ 4 - ಯ) 

ಸಂಶೋಭಿಶು (ಕ್ರಿ). ಹೆಚ್ಚಾಗಿ ಶೋಭಿಸು, - ಪ್ರಕಾಶಿಸು : ಒಂದೂಂದು 
ಭಾಷೆಯೂ ತನ್ನದೇ ಆದ ಅಂಗುಗಿಷದ ದಳು ರಚನಾವಿಸ್ಮಾಸಗಳಿಂದ | ಸಾ 
ಸಂಶೋಧಿಸುತ್ತದೆ. (ಉತ್ರ ಇ. ಪೃಸ್ನಾವತ) ಸಂ) 

ಸಂಶೋಭೆ (ನಾ). ಅತಿಶಯವಾದ ಕಾಂತಿ, - ಪ್ರಕಾಶ : ಶ್ರೀಮ ಚಲೂ| 
ಬಗುತುಿಂ ಶತ್ರಾಂಗರುಶಧೆಯಲೆ ಸಲೆ ಮುಗತ್ತುಂ ರಂ ಲಾಜಿಬಿತ್ತುಂ 
(we 4-9 (ಸಂ ಸಂಘ್ಮೋಭಾ) 

ಸಂಶೋಷಿಶ (ಗು). ಸಂಪೂರ್ಣವಾಗಿ ಒಣಗಿಹೋಗುವಂತ ಮುಡಿದ : ಉಗಿಣೃತ | ೫ 
ಕುಟಯಶೋಭಾಪ್ರಧಾವಮಾಗಿಯುಂ ಸಂಶೋಷಿತ ಜಡಾಳರದುಲ್ವು (ಟಷ್ಣುಪು ೪-೪೨೮). 

| 

ಸೂಪ್ರಯ (ನಾ). ೧. ಮನೆ ; ವಾಸುಸ್ತಳ : ಶಂಟಾನೋಪಿತಸಂತ್ರಯ್ಯೋದಕಿರಣಂ 

ಎ ತದ್ದಿಷಯ ಪ್ರಜಾಪ್ರತತಿಯೋಡುತ್ತಿರೂದತ್ತೆಶ್ರಲುಂ (ಬಂದ್ರೂ ೫-೯೨). ೨. ಆಯರೆ; 


೮೨೬೮ 


ಸಂಸತ್ರ 


೫೭ ಆಳು; ಸೇವಕ. ೬. ಆಶ್ರಯಿಸಿದವನು ; ಶರಣಾಗತ : ಗು6ಹಿತರ ಎಧಿಯುದು 
ಸಂತ್ರಿತಮುಕ್ತಿದ್ರದಂ ಲಾರಾ ೨-೧). ೬ ಕೂಡಿದುದು ; ಸೇರಿದುದು : 
*ನಯ್ರಿತಮವಲು . .. ಮೊತಮನಲು ಕಂಡಲ, ನಾದುಂ'" (ಮಾಗಟಾ. ೧೦-೧). ನಂ] 
ಸಂಶ್ರುತ (ಗು). ೧. ಗಮನವಿಟ್ಟು ಕೇಳಿದ. ೨. ವಚನ ಕೊಟ್ಟ ; ಭಾಷ ನೀಡಿದ. 
೩. ಓಪ್ಪಿಕೊಂಡ; ಅಂಗೀಕರಿಸಿದ. (ನಾ). ೪. ಒಪ್ಪಿಕೊಂಡುದು ; 
ಸಮ್ಮತಿಸಿದುದು : “೬ರೀಕೃತಂ . . . ಸಂಶ್ರುತಂ, ಸಮಾಹಿತಂ, ಉಪತ್ರುತಂ, 
ಳೂದಗತು - ೧೧ ಅಂಗಿಗಾಯಿಲ್ಬಟ್ಟದ್ದು'' ಎಬ್ಬಿ ಆ) (ನ 
ಸಂಶ್ಲಿಪ್ಪ (ಗು). ೧ ಚೆನ್ನಾಗಿ ಸೇರಿದ, - ಹೊಂದಿಕೊಂಡ. ೨. ಬಲವಾಗಿ 
ಜೋಡಿಸಿದ; ಚೆನ್ನಾಗಿ ಸೇರಿಸಿದ : ಗಾಂಡೀದಮನೇಶ್‌ಸಿ ನೀವಿ ಚೇವೂಡೆದಾಗಳ್‌ 
ಎ೬. ಸಮುದ ದ್ರಜತಗಿಂ!ಕಟನ್ಪವ್ದ ಸಲ್ಲಿಪ್ಟಮೌರ್ದೀಯಯದು ಪರ್ಜತ್ತು (ರಾವರ. 
ಇ. ೬ ಅಪ್ಪಿದ ; ಆಲಿಂದ ೪. ತೊಡಕಾದ ; ಗೋಜಲಾದ. 
೫೬ ಸಂಬಂಧಪಟ್ಟ. ೬ ಪಡದ; ಗಳಿಸಿದ. (ನಾ). ಒ ತೊಡಕುಗಳಿಂದ 
ಕೂಡಿದುದು; ಗೋಜಲು ; ಸಿಕ್ಕು : ಸೃಷ್ಠಿಯಾತಯದದೇವಸ್ಪಷ್ಟ ಸಂ್ಲಿಪ್ಪ 
(ಮಾ ೩) ಆ. (ಉವ್ಮಮಾ। ಉವ್ಮಗುಣಗಳಲ್ಲಿ ಒಂದು : ಅಭಿಲನದತಯ 
ರಟರಾತಿಶಯಂ ಸಂತ್ಲಿಷೃಮುಂಬುದಕ್ಕುಂ (ಉಶ್ಕಾಡ ಣಾ). (ನಂ) 
ಸಂಶ್ಲೇಪ (ನಾ). ೧ ಅಷ್ಟವಿಕೆ ; ಅಲಿಂಗಿಸುವಿಕೆ. ೨. ಅಪ್ಪುಗೆ ; ಆಲಿಂಗನ : 
*“ಎತ್ಲೇಹ೦ ಪೆರಿರಂಧಣಕರಂತ್ಲೇಷಮುದುವಗೂಪನಂ। ದರಿಷ್ಟೂಬರ್ಥಂ"' (ಸುಜ. 
೧೧೪೫) ೩. ಸಂಬಂಧ ; ಸಂಪರ್ಕೆ. ೪. ಸಂಯೋಗ ; ಮಿಲನ : ಇದರ 
ಕೃತಿಗಳಲ್ಲಿ ಭಗವಂತನ ಸಂಜ್ಲೇಷ ವಿಶ್ಲೇಷ ದೆಸೆಗಳಿಂದ ಉತ್ಪನ್ನದಾದ ಅನುಧವಗಳು 
ಪಂವಾಹರೂಪದನ್ನು ತಾಳಿವೆ (ರಾಂ. ಊಂ, ೫ (ಕಾವ್ಮಮಾ। 
ಅರ್ಥಾಲಂಕಾರಗಳಲ್ಲಿ ಒಂದು : ದೋಷಂಗಳಂತು ಮಿಗೆ ಸಂಶ್ಮ್ಮೇಹದೂಳಾದಂದು 
ಸಕಲ ವಿದೃತ್ತಧಯೂಳ್‌ ದೂಷಿಸುಗುಂ ಕೃಷಿದಧುವಂ (ಬರಾ ೧೧೧೨೦)) ಯೋಗ 
ದಲಧುರುಲಂಕೃಹಿಣಗಿದೆ ಸಂಪ್ಲೇಷಮೆಂಬುದವೃರ್ಥಗೆತಂ (ಉಬ್ಕಾದ ೩೭೦), (8೩) 
ಸಂಶ್ಲೇಷಣ (ನಾ). ೧. ಒಟ್ಟುಗೂಡಿಸುವಿಕೆ ; ಸೇರಿಸುವಿಕೆ : ಬರು 
ಮೂಲದ್ರವೃದಲ್ಲದೆಂದು ವಿಧಜರೆಯಿಂದಲೂ ಸಂಘ್ಲೇಷಣದಿಂದಲೂ ಪ್ರಶ್ಮೇಕವಾಗಿ 
ತೋಳಿಸಿದನು (ಹಲಾ. ೧). ೨. ಸೇರಿಸುವ ಸಾಧನ. ೩. ಉತ್ಪಾದಿಸುವಿಕೆ : 
“ದುತಿಸುಶ್ಲೇಪಣ' ಪರಾ. (ಕ) 
ಸಂಶ್ಲೇಷಣೆ (ನಾ). ಇ ಸಂಶ್ಲೇಷಣ ೩ : 'ದೃತಿಸಂಶ್ಲೇಪಣೆ' ವರಾ. 
ಹಂ. ಸಂಶ್ಲೇಷಣ) 


ನೆಲ : ಆಶ್ರಯ : ನಾಧುದನ ಸಂತ್ರಜು ಜಣಾತದ ಸಟ್ಟದಾನಂದ್ಮಳವಿಗ್ರಷರ | ಬ|ಸಂಯಂಗ (ನಾ). ೧. ನಿಕಟಿಸಂಬಂಧ ; ಅತ್ಮಂತ ಹತ್ತಿರದ ಸಂಬರ್ಕ : ಇದು 


(ಭಾಗ ೪:೬ ೬೦) ಕುಳಿತಲ್ಲಿ ನಿಂತಲ್ಲಿ, ಎಲ್ಲಾಡರಲ್ಲಿ ಕಣ್ನುದುಟ್ಟ ದಾಡಿ ತೆರಯಬಲ್ಲ | 
ಪ್ರೀತಿಗೆ ಬಟರುವಾಧಿಯ ಸಂತ್ರಯದೇಳೆ? (೧೬. ೧೪). ೩. ಗುರಿ ; ಧೈೇಯ. | 
ಇ. ಮಮತೆ: ದೋಹ. ೫. (ರಾಜನೀ। ಸಂಧಿ, ವಿಗ್ರಹ, ಯಾನ, ಆಸನ, 
ಸಂಶ್ರೆಯ ಮತ್ತು ದ್ವೈಧೀಭಾವ ಎಂಬ ವಡ್ಡುಣಗಳಲ್ಲಿ ಒಂದು; ತನಗಿಂತ 
ಹೆಚ್ಚು ಬಲಶಾಲಿಯಾದವನನ್ನು ಆಶ್ರಯಿಸುವುದು : ನಂತ್ರಯ - 
ಹಡ್ಡುಗಗಳಲ್ಲೊಂದು - ದುರ್ಗವನ್ನಾಗಲಿ. ದುತ್ತೊಬ್ಬ ಕಾಜರಸ್ನಾಗಲಿ ಹೆಚ್ಚು 
ಖಲತಾಲಿಯುದವವನ್ನಾಗಲಿ ಆತ್ರಯಿಸು ದುದು (ಪ್ಯೂ. ೨೭೦). ಓದು, 1 
ಸಂಶ್ರಯಣ (ನಾ). ೧. ಆಸರೆ ; ಅಶ್ರಯ : “ಉವಾತ್ರಯಂ ಸಂಪ್ರಯಣು'' 
‘in ೧-೫ ೩ ಮಮತೆ ; ಮೋಹ. (ನಂ) 
ಸೂಶ್ರದ (ವಾ). ೧ ಮನಸ್ಸಿಟ್ಟು ಕೇಳುವುದು. ೨. ಆಣೆ ; ಪ್ರತಿಷ್ಠೆ : “ಆಗ. 
ಹಂಗರ: ಸಂಧಾ, ಪ್ರತಿಶ್ರಮ ನಂತ್ರದ. ಪ್ರಃಷ್ಠಾ - ಈ ೬ ಪ್ರತಿಷ್ಠೆ". (ಉಂ 
೧೫-೬೦). ೬ ಒಡಂಬಡಿಕೆ; ಒಪ್ಪಂದ : "ನಂದಿತ , , , ಸಂತ್ರಮ ಅಂಗೀಕಾರ. 
ಅಧ್ಯದಗಮು ಪ್ರತಿತ್ರವ,, ಐಮುಧಿಃ- ೧೦ ಅಂಗೀಕಾರದ ಹೆಸರುಗಳು '" (ಒದ್ದುಟಿ, ಇ). 
ಓಂ.) 

ಸಂತ್ರಿತೆ (ಗು). ೧. ಆಶ್ರಯಿಸಿದ . ೨. ಕಾಪಾಡಲ್ಬಟ್ಟ ; ರಕ್ಷಣೆ ನೀಡಿದ. 
ಒ. ಕೂಡಿಕೊಂಡ ; ಸೇರಿದ. (ನಾ). ೪. ವಶದಲ್ಲಿ ಇರುವವನು ; ಆಧೀನ. 


ಹದುವರಣಸಂಸಂಗದಿನಲ್ಲದೊಡಮಲಬೋಧಮುವಿಆನಸಾಮರ್ಥ,ದಿನಕ್ಕುದುಲ್ಲ 
ದಂದಾಗದು ಬಿಕಲರ್ತುದ್ರಧಿನ್ನರ್ಗುಳುದುವಾಯಂ (ಅತ್ಯಾ 2-೬1. ೨. ನಿಟ 
ಸಹವಾಸದಲ್ಲಿರುವದನು: ವಿಮಳಾಡಾರೋತ್ತುಂಗಂ ಸದುತಸ್ತಬುಧಸಂಸಂಗ 
(ex rv. ೧೫:೬೦: 11469). |ಸಂ.1 


೫.| ಸಯಂಗಿ (ಗು). ೧. ನಕಟಿಸಂದರ್ಕದಲ್ಲಿರುವ : ಜನದಕ್ಫೋನಮ್ಮುಕ್ತವಿರ್ಯದ್ದಿದು 


ಐರಿಮಳತಾಂಬೂಲಸಂತಂಗಿಧೃಂಗೀಸ್ವದದಿಂ (ಚಾಪ್ರಪು ೧-೧೬೧) (ನಾ). ೨. ನಿಕಟ 
ಸಹವಾಸದಲ್ಲಿರುವ ವ್ಯಕ್ತಿ ; ಎಕಟಿವರ್ತಿ. (ಸಂ. ಸಂಸುಗಿಖ್‌1 

ಸಂಪತ್ತ (ಗು). ೧. ಮಗ್ನವಾದ ; ಅತ್ಮಾಸಕ್ತಿಯಿಂದ ಕೂಡಿದ : ಹುಹುವಂಕಡ 
ರಜಸ್ವಯಕ್ರೇಧ್ಯಂಗಾಂಗಬಾವಿಕರಂ (ಹಲಾ. ೨-90). ೨. ಸಂಪೂರ್ಣವಾಗಿ 
ಕೂಡಿದ. - ಸೇರಿದ. ೩ ಬಹುವಾಗಿ ಸಂಬಂಧಿಸಿದ. - ಅಂಟಿಕೊಂಡ: 
ವಿಷಯ ಐಇಂಸಕ್ತಲೋಕವನ್‌ ಅವಾಸಕ್ತಿಯಿಂದೊಸೆದು ನೋಳುರು ಜಾಣ 
(ಮಾಜ ೬೯). ೪. ಕಟ್ಟಿದ; ಜೋಡಿಸಿದ. ೫. ಹತ್ತಿರದ ; ಸಮಾಪದ. (ನಾ). 
ಓ. ಕೂಡಿದುದು; ಬೆರೆತುದು : *`ಪಂಸಕ್ತಂ, ಅದೃದಹಿತಂ. ಆಪರಾಂತರಂ - ೩ 
ಬೆರೆತುಕೊಂಡಂಧಾದ್ದು”' (ಒದ್ದು ೩೪). ವ. ಸಂಬಂಧಿಸಿದುದು : ಆದಕ್ಕೆ ರುಡ್ರದಾದ 
ಎಲ್ಲ ಸಂದೇಹಗಳು ವಿವಾದಗಳೂ ಉಚ್ಚತದು ವ್ಮಾಯಾಲಯದಿಂದ ವಿವಿಫ್ಪಯಿ 
ಮಾಗತಕ್ಕದ್ದು (ಅಖಾತ ೬). (ಸಂ) 


ಕ್ರ 


ಸಯತ್ತಿ (ನಾ). ೧. ಅತ್ಯಾಸಕ್ತಿ ; ತಲ್ಲೀನತೆ. ೨. ಬಿಗಿಯಾಗಿ ಸೇರಿಕೊಳ್ಳುವುದು. 
೩. ಗಟ್ಟಿಯಾಗಿ ಅಂಟಿಕೊಳ್ಳುವ ಗುಣ : ಎಲ್ಲಾ ದ್ರವಗಳಿಗೂ ನಾಮುವ್ಯಲಾಗಿ 
ಒಂದು ಗುಣವಿದೆ. ಇದನ್ನು ಸಂಸ (ಕೊಟಿವನ್‌) ಎನ್ನುತ್ತಾರೆ (ಬರೋ 1 ತಾಗ), 
೪. ಸಾಮಿಪ್ಯ, (ನಂ) 

ಸಯತ್ತು (ನಾ). ೧ ಗೋಷ್ಠಿ; ಸಭೆ :''ಭಿಮುವ. ಸಂತ್‌... ಸದು- ಈ ೬ ಸಧೆ" 
(ಉಂ. ೧೨% -೬ಂ)/ ದೈದ್ಯಲಾಥಆಯ್ಕ್ಮರ್‌ ಅದನೂ ಬೇರೆ ಹಿವಿಯೆ ವದ್ಧಾಂಸರೂ ಆ 
ಸಂಸ್ರುನಲ್ಲಿದ್ದರು (೫0%, ೫೬ ೨. ರುಜ್ಮಕ್ಕೆ ಸಂಬಂಧಿಸಿದ ಶಾಸನಗಳನ್ನು 
ಮಾಡುವ ಪ್ರಜಾಪ್ರತಿನಿಧಿಗಳ ಸಭೆ; ಶಾಸನಸಭೆ : ಸಂಸತ್ತು ವಿಧಿದ್ಯಾರಾ. . . 
ಮುದುದಾದರೂ ಉಾಬ್ಕರ ಕ್ಷೇತ್ರದನ್ನು ಹೆಚ್ಚಿಸಬಹುದು (ಛಾ ೨). (ನಂ. ಸಂಸದ್‌) 

ನೈಯತ್ಛದಸ್ಕ (ನಾ). ಶಾಸನಸಭೆಯ ಸದಸ್ಮ : ಸಂಸತ್ಯದಸ್ಮಕೊಬ್ಬರು ತಮ್ಮ 
ಹೇಳಿಕೆಯನ್ನು ಪತ್ರಿಕೆಗಳಿಗೆ ಕೆಟ್ಟದು (ಊರಿ) (ನಂ) 

ನಯತ್ಸಭಿ (ನಾ). ಹ ಸಂಸತ್ತು ೨ : ಧಾರತಸಂದಿಲಾದನಧೆಯಲ್ಲಿ ಮತ್ತು ಸಂಸತ್ಸಧೆಯಲ್ಲಿ 
4ೆಯಮುದುದ ಸದವಕಾಶ ದೊರೆಯಿತು (ಎಲ್ಲಿ. ೫, ಹುನ್ಮುರಿ).. (ನಲ ಸಂಸತ್ಸಛಾ। 

ಸಯದೀಯ (ಗು). ಸಂಸತ್ತಿಗೆ ಸೇಲಿದ ; ಶಾಸನಸಭೆಗೆ ಸಂಬಂಧಪಟ್ಟ: 
ಕರ್ನಾಟಕರಾಲ್ಯದ್ದದಸ್ಮೆ ಸಂಸದೀಯ ಪ್ರಡಾಶ್ರಧುತ್ವಬೀತಿಗಮುಗುಣಬಾಗಿ . . . 
ವಿಭಾಗಿಸಿದೆ (ಓದ ೧೩೬೪). ೫) 

ಸಂಯಪ್ರಕ, ಸಮಸಪ್ತಕ (ನಾ). ೫ ಸಂಶಪ್ರಕ : ““ಸಮರಾಂಗಣದಿಂ ಸೊಲಗದ 
ಖದು|ಯರ್‌ ಸಂ।ಸಪ್ಪಳರ್‌"' (ಐಲ್ಬಿಟೂ ಆ) : ಬಾಲ್ಕಾಯೋಜನದ ಶಳಬದ್ಯೂ ಉದ 
ಬಾಗಿಯೊಳ್‌ ಲಾಹ್ಮೀಣೆ ರ್ನೋರುದುತ್ತ ಎಂದಾಮುದಿಂದರೊಡನೆ ಸಂಪುಪ್ರಕೆರುಲಿಸಿ (ಹೂಣಲಾ 
೧೯-೯೩೨ ಆ). ಸಂಸೆವೈಕರಂ. .. ಧ್ವಂಸಸಮಂ ಪೂರ್ವಿ ಓದಂ ಹಯಾಸ್ತಮಯಕ್ಕೆ ವಾರ್ಧಂ 
"ಅಬ ೧೩-೫೬), ನೆಮುಸಪ್ರಕ : ಬಮುಖಯ್ಯಳದು ತಮ್ಮೊಳಿಗೂದು ತಐಥವ ದುಡಿ 
ವಿಪ್ರರ ದುದಿಗಿತ್ತರು ಗೋಹಿರಣ್ಮಸದುಸ್ತದ್ಟುಗಳ (ಅಲ್ಯಾರ್ರೂಃ. ೨-೯) ಸಾಹಸದುಲ್ಬ 
ದ್ದರು ಬೀರೆಸದುಸವ್ರಳರು ಗರ್ಜಿಸುತ (ಐದ್ಯಾಲ್ರೋ, ೪.1. 1ಆ ಹು. ಸಂತಪ್ರಳ) 

ಸಯಯ (ನಾ). ಅನುಮಾನ ; ಶಂಕೆ : ನಂತಯ - ಸಂಖಿಯ (ಹಡುವ 2೫ ಪ್ರಯೋ). 

ಓಂ ಹಂ. ಸಂಶಯಃ 

ಸೆಯರ (ನಾ). ಜನನ ಮರಣಗಳ ಪರಂಪರೆ ; ಸಂಸಾರ : ಸಂಸರದ ದೃಢ ದುಠದು 

ಏಿಷ್ಕಳ ಹಂಜದಿದೆ ಐರಮುತ್ಮನೆನಸಿದ ಪಂಸರೂವರ ಕೇಳ್‌ (ಹ್ಯಾಂ. ೪-೧೮೧). 
14 ನಂ. ಸಂಸಾರ) 

ಸರಣ (ನಾ). ೧. ಚಲನೆ; ಗತಿ : "ಸಂಸರಿಸು' ವರಾ. ೨. ಉತ್ಪತ್ತಿ ; ಹುಟ್ಟು: 
ವೆರಳುರಿಗಳದಅಂತೆ ಶಮಗಹ ದುರಣದನು ತಾವರ್‌ಯದೀ ಸಂಸರಣ ದುಃಖದಿ 
ಮುಗ್ನಯಿಗಿಯ ಮದೃತ್ಯುವತರತರು (ಆಯಾತ 3-3೨). ೩. ಯಾವ ಬಗೆಯ ತಡೆಯೂ 
ಇಲ್ಲದೆ ಸೈನ್ಮವು ಮುನ್ನುಗ್ಗುವಿಕೆ : ''ಸಂಪರಠಣಂ ಪ್ರಾಣಿಗಳ ದೃೃೃತ್ತಿ ರೂಪ 
ಸಂಸ್ಕಾರ ನಿರಾಳವಾಗಿ ದಂಡು ನಡೆಯುವಿಕೆ"' «ಒಲ್ಯಾ ಕಾ), ೪. ಮುಖ್ಯವೀಧಿ; 
ರಾಜಮಾರ್ಗ: ``ಘಂಟಾವಢು, ಸಂಸರಣಂ - ೨ ಹತ್ತಂಬಿವ ಅಗಲವುಳ್ಳ 
ಕಾಆಮುರ್ಗದ ಬೆಸರು'' (೩೩. ೧). ೫. ಕಾಳಗದ ಖ್ರಾರಂಭ. ೬. ಊರಿನ 
ಹೊರವಲಯದಲ್ಲಿ ಪ್ರವಾಸಿಗಳಿಗಾಗಿ ಕಟ್ಟಿರುವ ವಿಶ್ರಾಂತಿಗೃಹ. 
೬ ಹುಟ್ಟು ಸಾವುಗಳ ಪರಂಪರ; ಸಂಸಾರ : "ಭಮಲಯ್ಯತಿ ಸುಖರಣಲ 
ಜದಂಜದಂ ಜನ್ಮದೆ:ಂಬುದದು ನಂಸಾರಂ'' (ಈಬ್ಬುಳಿೂ. ೧೪). ಎನ್ನವೀ 
ಸಂಸರಣಾಂಧೋರಾತಿಯಿಂದಂ ಮೊಣಮಡಿಸು (ಅಎಪ ೨-೪೯): ಇನ್ನುರೆವೆಂದು 
ಛೋರಸಂಸಲಣವಪಯೋಧಿಯಂ ಪೊಂದುಡಲ್ಪಗೆದಂ ವಣಿಗದ್ದಯೋತ್ತದುಂ 
{wean ೧೦:೩೦). ba) 

'ಶಸಂಸರಿಸು (ಕ್ರಿ). ೧ ಹೋಗು; ಚಲಿಸು : ಎಂದಿಲ್ಲದೇಕದೆ. ಧರ್ಮದೊಳು. 
ಸರಿಸುವ ಸತಿವತಿಗಳಿಗೆ . . . ಪರಸು ಬದುಳಗೊಳುದಲು (6೦೬ « ಇಂ). 
೨. ಸರಿಯಾಗಿನಿಸು ; ಹೊಂದಿಕೆಯಾಗಿಡು : ಮರಗೋಬಂ ಮುಖ್‌ದಲ್ಲಿ ತಳ್ತ 


ಮರಬಾದೊಂದಾತ್ಮ ಕುಂಡಾಗ್ರದೊಳ್‌ ಧರದಿಂ ಮೆತ್ಕೊಡೆ ಬೀಸಿ ಪೂತ್ಮರಿಸಿ ಕೊಂಬಂ | ಆ. 


ವುಜ್ಕರಾಗ್ರಕ್ಕೆ ಹಂಸಸಿದಂತಿಟ್ಟು ಕುನಿಂಗಿ (ಉಜಹ ೫-೬೩). |ಸಂಸರಣ 4 - ಇಯು) 


೮೨೬೯ 


ಸಂಸರ್ಗ (ನಾ). ೧. ಸಮ್ಮಿಶ್ರಣ : ಬೆರಕೆ : "ಸಂಸರ್ಗಂ ಮೇಳಕು" (ಡಾಟ: 
೯೩-೬೬ ಪಿ. ಒಡನಾಟ; ಸಹವಾಸ : ವ್ರಾಣೇಶ್ವಳರ ಸಂಸರ್ಗದು ಸೃರ್ಗದುಗೆ 
ವಿಷಾಯು:ವಪಲ್ಮೋವದುತ್ರಯುವನಾವದೆಯ್ತರೆಯುಂ ಕಾವನಿಂದರಾಗಿ 
(ಉಟ ೬-೧೦೦). ಸಂಸ ದಂ ದೋಷಗುಗಂಗಳಹದು ( ವತ ಗ) ಈಿಡಂಗಳ 
ಸಂಸರ್ಟಮೆಬಲ್ಲೆಂ (ಇಲ್ದಾ 1೫.೩), ಹ ಸಂಬಂಧ ; ಸಂಪರ್ಕ : ದುಡಿವಾಳ 
ಮುಚೆಯ್ಯಂ . . . ಭವಿಸಂಸರ್ಗಪಧಸಂತತವರಿತ್ತಾಗಿ (ಒಡು 31-೩); ನಿನ್ನ ದೇಹವೂ 
ತನ್ನಲ್ಲಿರುವ ಉಪ್ಪದನ್ನು ತನ್ನ ಸಂಸರ್ಗದನ್ನು ದಡೆದ ನರಾರ್ಧಗಳಿಗಲ್ಲ ಜಡ ಕೀತರ 
ಗಳೆಂಬ ದೃತ್ಮಾನವಿಲ್ಲದೆ ಕೊಡುದುದು (ಮಖಾ ಇ. ೪. ದೇಹಸೂನರ್ಕ: 


ಪೈರ್ಶ: ಮುಂ. ಮಾಮಿಗಳನ್ನು ಬೇಯಿಸದೆ ತಿಮ್ನವುದಿಲ್ಲವಾದುದರಿಂದ ಅವುಗಳ 
ಮೂಲಕ ರೋಗಾಣುಗಳ ಸಂಸರ್ಗದಾಉುದ ಸಂಧದ ಕಡಿಮೆ (ಯಗ, ಅ. 
೬- ಕೂಟ; ಸಂಭೋಗ. ೭. ಹೋಲಿಕೆ ; ಸಾದ್ಯಶ್ಮ: ಯಾದ ದೇದದೇವಿಯರ 
ದಿಗ್ರಹಗಳವ್ನಾಗಲೀ ಚಿತ್ರದನ್ನಾಗಲೀ ಗಮುಸಿದರೆ ಅದು ಪ್ರಕೃತಿಯ ಯುದ್ರದೇ ಮಸ್ರುವಿದ 
ಅಧವಾ ಪ್ರಾಣಿಯ ಸಂರ್ಣವನ್ನಿ ಹೊಂದಿರುವುದು ಕಂಡುಬರುತ್ತದೆ (ನೌ ಗಾಲ), 
ಆ. (ವ್ಯಾಕ್‌) ವಾಕ್ಮದಲ್ಲಿರುವ ಪದಗಳಿಗಿರುವ ಸಂಬಂಧ : ದಾಕ್ಕದಲ್ಲಿ 
ಸೇರಿರುವ ವದುಗಳು ದಡಿಬದಿಯಾಗಿ ತಮ್ಮ ಅರ್ಧವನ್ನು ನಂಟಸಿದಷ್ಪಕ್ಕೆ ಅವುಗಳ 
ಅಲಧಾನೃಶ್ತಿ ಮುಗಿಯುತ್ತದೆ. .. ಬಾಕ್ಮದಲ್ಲಿ ಸೇರಿರುವ ಪದಗಳ ಈ ಎಶಿಹೃಸುಬಂಧಕ್ಕೆ 
- ಅಸ್ರಯನ್ಕೆ - “ಸಂಸರ್ಗ ದೊಂದು ಹೆಲರು (ಛಾಂ, 2೬), ಸ) 


ತಾ| ಸಯರ್ಗದೋಷ (ನಾ). (ದುಖ್ಟಜನರ) ಸಹವಾಸದಿಂದ ಉಂಟಾಗುವ 


ಕೇಡು, - ಕೆಡುಕು : ಹಂಸದೊಳಗೆ ಶುದ್ಧರಹುದು ಹೊಣಗ ಶೋರ್ವ 
ದೂಯಾಸ್ಮಿದುಲಪೂರ್ಣದೊಡಲ ಸಂಸರ್ಗದೋಪದಿಲ್ಲದೆ ಏಿಮ್ಮನದಣ ಳು 
ಸಂದಿ ಬುಮೆಸೆಂತು ಗುರುವೆ (ಭಾನ, ೬೯-೯೧). (2೩) 

ಸಯರ್ಗವಶ (ನಾ). ದುಷ್ಪರ ಸಹವಾಸದಲ್ಲಿ ತೊಡಗುವಿಕೆ : ಒಂಬ್ಬದುತಮುಂ ಸಂರ 


| ದತದಿಂ ವಿಖರ್ಗಗುಣಮಂ ಪತ್ತುವಿಡುವುದು 4ಡುದಿಟಂ (ಎಂ. ಆ. ೯೧-೨೪) (ಬಾ) 


ಸಂಸರ್ಗಿಷು (ಕ್ರಿ). ಒಡನಾಡು ; ಸಹವಾಹದಲ್ಲಿರು : ಅನ್ನತೆಯಂದರೆ ಕೇಶದ 
ಹೆದರುತ್ತಾದೆ -- ಆಳದಲ್ಲಿ ಸಂರ್ಯಿಸುದುದು ಇನ್ನು ಮುಂಡೆ ತನ್ನಿಂದ ಸಾಧ್ಯವಿಲ್ಲ 
ಮಿಂದುಕೊಂಡಿದ್ದಾದೆ (ಕೂ ೩೫), (ಸಂಸರ್ಗ 4. - ಇದ್ದು) 

ಸಯರ್ನ್ಪತ್ತು (ಗು). ಮ್ಯಾಪಿಸುವಂಥ ; ಹರಡಬಲ್ಲ : ಸಂಸರ್ಜದ್ರತ್ನಾಂತು 


30| ಡಾಲಜಟಿಲಿತದುವೆ ಕುದರ್ವ ಸುಖನಿಲಯಮೆಪೆ ಸಂತರ್ಪಣಕರದುಬಿಲಛೊಗಭೂಮಿ 


ವಿಭಾಗ (ಅವಿತು. ಇ- ೫). (ನಂ. ಸಂಸರ್ಭತ್‌) 

ಸಯಾರ (ನಾ). ೧. ಮಾರ್ಗ ;ಪಥ ;ದಾರಿ. ೨. ಹುಟ್ಟು ;ಜನ್ಮ : ಆರ್‌ದ್ರಹತಿಗೆ 
ಶದ ಸಂಸಾರಂ ತತ್ಸುದಂ ಪೊಜಗೆ ವೃಟ್ಟದುವ್ಯ . . . ಕೋಲ್‌ಯ ಬಸಿಲ್‌.ಎಳ್‌ (ರೋಷ 
೩:೩೩), ಓ ಗಂಡ, ಹೆಂಡತಿ ಮಕ್ಕಳು ಹಾಗೂ ಬಂಧುಗಳೇ ಮೊದಲಾದವರಿಂದ 
ಕೂಡಿದ ಪರಿವಾರ ; ಕುಟುಂಬ : ಸಯಾರದೆಂಬಂಧ ಧಾಗ್ಮದಿಧಲಿ. , . ತಂದ 
ನೀರೇ ಕೃಷ್ಣ ತಾಯಿ ಇಂದಿರೆದೇದಿ (ಎಂಡ. ೪.೭೩ ಅಲ್ಲಂ) ; ಗೋಡೆಸಂದಿನ ಬಿಲದಿ 
ಮೋಡುದುಕ್ಕಳು ಪಡೆದು ಕಂದಿ ಸಂಖಾರದರು ಕೆಟ್ಟಿರುದೆದೆಮ್ಮೂ (ಬೂ ಆ). 
೪. ಹೆಂಡತಿ ; ಪತ್ನಿ : ಅ೦ಕಾರಿಗೆ - ಎಷ್ಟು ಸಯಾರವೂ? ಪರಬಿಮುಳ - ಒಬ್ಬಳೇ 
ಹೆಂಡತಿ (ಇಂ. ೬೬), ೫. ಲೌಕಿಕ ಜೀವನ ; ಐಹಿಕ ಜೀವನ ; ಬದುಕು ; ಬಾಳು: 
ಖಾರಮಪಂಗಜಂಗಮಲತಾಲಲಿತಾಂಗಿಯರಿಂದದುಲ್ರೆ ಸುಖಾರಂ (ಬಾಳಾ, ೧) 
ಆರಯ್ಯೊಡಸಾರಂ ಸಂಸಾರಂ (ಅಕಾರ ೨೯-3೫): ಚಂದ್ರಮನಂತೆ ಕಳೆ ಸಮವಿತಿತ್ರೆಗಗೆ 
ಸಯಾದದೊಬ ರಾಹು ಸರ್ದಗದ್ರಹಿಯಾಗಿ ನುಂಸಿತ್ತಯ್ಕು (ಒಂ. ೯). ಜವ ತಪ ನಿಯದು 
 ಹೋಮುಂಗಳಲಿ ಪಂಪಾರ್ಡಾರ ದದ ಮುಟ್ಟಳಿಬುತುದೇ (ಇಚ್ಕಾಳಾ ೩.೧೩). ಓ. ಮನೆಗೆ 
ಸಂಬಂಧಿಸಿದುದು; ಮನೆವಾರ್ತೆ : ಸುಂದರಮ್ಮ, ಅವರ ಗೆಳತಿ “ಸಂಸಾರದ 
ವಿಷಯಜಾಗಿ ಮಾತುಕತೆ ವಡೆಓಿದ್ದರು (ರಲ ೧೨). ಓ ಮನೆಯ ಆಡಳಿತ, - 
ಕಾರುಭಾರು : ತನ್ನ ಸಂಯಾರವನ್ನು . . . ಮಿತ್ಕದ್ಮಯದಿಂದ ಪಡೆಸಕೊಂಡು, 


ತಂದೆತಾಯಿಗಳಿಗೆ ದೆರವಾದನು (೧ ಇ). ೮. ಪ್ರಪಂಚ ; ಜಗತ್ತು: ಕಲವು 
ಉಾಲದಿಂಬಟ್‌ಕ್ಕೆ ನತ್ತು ತಾಮಂ ದುಕ್ಕಳುಂ ಸಂಯಾರದೊಳ್‌ ತಿರಿಯುತ್ತಿರ್ದರ್‌ (ಇನ್ನಾ 
6-೨); ಸಂಪಾರದೊಳಿಬ್ದದ್ದದಂಲೇಂ ಸೈದಂ ವದೆದರೊಳರೆ (ಹಾತರಾ, ೯-೬೨). ಈ 
ಸಂಸಾರದಲ್ಲಿ ಎನಯದಿಂದ ಬಹಳ ದೂಡ್ಡ ಲಾಧವಾಗುವುದು (ಮಾನ ೪-೬೩). 
೯. ವರ್ಗ; ಗುಂಪು: ಮರದ ಹೆಂಡರು ಹೊರ್‌ಲಿ, ಅದರ ಸಂಹಾರದ ಹೆಸರನ್ನೂ 
ಹೇಳುವುದಕ್ಕೆ ಆಗಲಿಲ್ಲದೆ? (ಉಷ. ಬ). ೧೦. (ದೈನ] ಹುಟ್ಟು ಸಾವುಗಳ 
ಪರಂಪರೆ ; ಭವಾವಳಿ : ಎನ್ನಂ ಸಂಸಾರಾರ್‌ದದತ್ತಣಿಂದೆತ್ತಿಂ (ಪಡ್ಡಾರಾ 3-5): 
ಸಂಸಾರಾಜ್ಯಯಂ ದಾಂಟಿ ವಿಶ್ವಳಸಗಿಖ್ಮಾಸ್ಪದದುಂ ತೃದೀಯಜರಕಂ ಕೈಲೊಂಡೂದ 
(ಇವ್ರ. ೧೬ ೫೫); ಆರ್ತಧ್ಯ್ಮಾನದಿಂ ಎದಾನಲಗೆಯ್ದು ಸತ್ತು ಸಯಾರಕಾಂತಾರಾಂತಲಾಳ 
ದೊಳ್‌ ಫಿರ್ಯಲ್ದತಿಯುಗಿ ಪಟ್ಟ ಶಿರಿಮುತ್ತುಂ (ಕಡುರುಾ. ೨-6 ಐ). 
ತಂಹಾರ ಕೂಡು ಕಾ ಜೀವನವನ್ನು ಸಾಗಿಸು ; ಬದುಕನ್ನು ನಿರ್ವಹಿಸು : 

ಅದನಾದರೂಗುರುವಿದ ಅಷ್ಮೆಯಂತ, ಸಮಾಜದಿಂದ ಬಹಿಷ್ಟತರಾದರೂ ಸುಸಾಂಯಾಗಿ 
ಅತೀದ ಕಷ್ಟದಿಂದ ಪಂಯಾರ ತೂಗಿಸಿದ (ಭಾಡಡ ೫೧೪), ಸಂವಾದ ಜಿಡುನು, ಸಂಚಾರ ನದೆಸು 
೫೧, ಗೃಹಸ್ಮನಾಗು : ಉಜ್ಮದಲ್ಲಿ ಅಭಿಷಿಕ್ತವಾಗಿ ಪ್ರಜಾಲಾಲದೆ ಮಾಡು ; ಸಂಸಾರ 
ಔಡುಬು: ನಿನ್ನ ಪಿತ್ಯಗಳಷ್ನು ಮುಳುಗಿಸದೇಡ (ಇತರಾ, ೬೩ 3. ಹ ಸಂಯಾರತೂಗಿಸು: 
ನಾಮಿ... ಸಂಸಾರ ನಡಸಬಾಲದು ಎಂದು ತಾವೇ ? (ರುವಾಗ ಎ); ಸರ್ದೇವಳ 
ದುಂದೃಷ್ಠಕ್ಕೆ ಅದಳು ಗಂಡನೊಡನೆ ಸಂಸಾರ ವಡೆಸಲು ಬಂದ ದರ್ಷದಲ್ಲಿಯೇ 
ಶ್ರೀನಿವಾಸರಾಯರು ತೀರಿಹೋದರು (ಜುಖಾಗ ೪), ನಂಪಾರಷಾಗಿಬು ೫ ಸಯಾರ 
ತೂಗಿಸು: ಇದ್ದುದರಲ್ಲೇ ತೃಪ್ತಿಯಿಂದ ಸಂಸಾರ ಪಾಗಿಸಬೇಕು (09). 
ಹಾದ ಜೂಡು ಐ ಮನೆ ಮಾಡು ; ಸಂಸಾರವನ್ನು ಆರಂಭಿಸು : ಮಲ್ಲಣ್ನಜೋಗಿ. 
ಹಂಡತೀದ ಕರೆದುಕೊಂಡು ಬಂದು ಅಲ್ಲಿ ಸಂಸಾರ ಹೂಡಿದ (ಜಲ್ಲಿ. ೯). (ಸಂ) 

ಸಂಯಾರತ (ಗು). ಪ್ರಾಪಂಚಿಕವಾದ : ಬನ್ನ ಮೋಡದ ಕಂಗಳಿಗೆ ಮಗಯುದ್ದ 
ತೋನ್ನತಸತ್ವವೆಂದೇ. ಮುನ್ನ ಶೋಜ್‌ತು ಹೊಲ್ಲೆಹವೆ ಸಂಸಾರಳವುದುಗೆ 
‘ama ೯-೧೪), Isa) 

ಸಂಯಾರಕ್ಷವಕ (ನಾ). ಸಂಸಾರಬಂಧವನ್ನು ಕಳೆದುಕೊಂಡವನು : ಆಯುಂದಸಾದ 
ದೊಳ್‌ ಸಂಪಾಲಕ್ವಬಕನಾಗಿ ನದವಧಾನವುರನ್ಸರಂ ಸನ್ಮಸನವಿಧಾಷದಿಂ 
ಪರಿತ್ಮಕ್ರಜೀವಿತಬಾಗಿ (ಅಲಲ ೨-೯ ೮. (ಸಂ) 

ಸಂಸಾರಟಕ್ರ (ನಾ). ಖ್ರಾಜಂಚಿಕಜೀವನದಲ್ಲಿ ಮತ್ತೆ ಮತ್ತೆ ತೊಡಗುವುದು ; 
ಹುಟ್ಟುಸಾವುಗಳಲ್ಲಿ ತಿರುಗುವುದು : ಧುವಶತ್ರಯವೆಂಟ ಪಂಜರದೊಳಗೆ 
ಸುಂಯಾರಚತ್ರಕ್ಕೆ ಅಡಾಗಿ (ಅಂದಾ ೪೩-೬೧9). (ಸಂ) 

ಸಯಾರತಾಪತ್ರಯ (ನಾ). ಬದುಕಿನಲ್ಲಿರುವ ತೊಂದರೆ, - ಅಡ್ಡಿ : ಸಂಹಾರ - 
ಶಾವತ್ರಯಗಳಿಲ್ಲದೆ ಇರಿದವರು ವಿಲಳ (ಊಟ). ಪಂ] 

ಸಂಖಾರನಿರ್ದೇಗ (ನಾ). ಚೈನ) "“ಚತುರ್ಗತಿಗಳಲ್ಲಿ ಅರದಾಡಿಸುವ ಐದು 
ಸಂಸಾರಗಳಿಂದ ವೈಲಾಗೃಹೊಂದುವುದು'' (ಜಂಟ ೩೦): ಮೇಲೆ ಬಂದ 
ಕೃತಾಂತರಾಜವಾಹಿನಿಯ ಸಿತಪತಾಳೆಗಳದಮಳೌಸುದ ಐಳಿತಂಗಳಂ ದರ್ಶಣದೊಳ್ಳೋಡಿ 
ಕಂಡು ವರವತಾರ್ಯದತಾಕೆಯಂ ಕಂಡು ಸೆರಗಿಲ್ಲದ ಗಂಡವಯುಖಪ್ರೊಡಂ 
ಮುಣದದುವೆ ಸಂಸಾಯಿರ್ದೇಗತಾಲಣಮುಗೆ (ಉಪ್ರ. ೧೬೯ ವ) ; ಆತಂ ಶನಗೆ 
(ಕಾಪಿ a). ಓಂ.) 

ಸಂಸಾರಪಾಶ (ನಾ). ಐಹಿಕಜೀವನದ ತೊಡಕು ; ಭವಬಂಧನ : ಜೀಯ 
ಸುರ್ಮಕೃತಂತ್ಯನೆ ಬಡದು ಸಲಣರೆಪಾಶದಿಂದೆನ್ನಮಿ (ಟಮಿಭಾ. ೧೩-೨೫೪), (5೦) 

ಸಂಹಾರಬಂಧನ (ಸಾ). ಇ ಸಂಸಾರಪಾಶೆ : ಕರುಣಾಳರಾ. . . ಸಂಸಾರಬಂಧನುದನು 
ಮಣಿಯೆ ಕೃಪೆ ಮುದಿ (ಒಂದ ೩೯), ಕೋಪವೇ ಸಂಸಾರಬಂಧಪ ಕೋಪದಿಂದಿಷಪಂದ 
ಸುಕೃತವು ಲಯಪನ್ಕೆದುವುದು (ಅಷ್ಮಾಳಾ ೩-೧೯೩). (ಸಂ! 

ಸಯಾರಭೀರು (ನಾ). ಸಾಂಸಾರಿಕಜೀವನದ ಬಗೆಗೆ ಹೆದರಿಕೆಯುಳ್ಳವನು : 
ಇಹೂ ಧ್ವರ್ಯದಂತ ಅಹೂ ಸಂಸಾರಧೀರು ವಿನ್ನಂತುಪಸರ್ಗಮವಾರಪೊಡಂ ಸಗ 


೮೨೭೦ 


ಸಂಸಾರಿ 


ರತ್ನತ್ರೆಯಮಂ ಹಾಧಿಸಿದೊರಿಲ್ಲರಿ (ವಾಡ್ಡಾರಾ, ೨೯-೨೨): ಸಂಸಾರಭೀರುತ್ತವಿಂ 
ಪಂಸಾರಧೀರುಗಳುವಮುಟ್ಟ ಸಾಸಿರ್ವರರಸುಮಕ್ಕಳ್ಳೆ ಆಹು ದೀಕ್ಷೆಯಂ ಕೆಯ್ಕೊಂಡು 
(ಇಪ್ಪತು. ಟಂ] 

ಸಂಯಾಭೀರುತ್ತ (ನಾ). ಸಾಯಾರಿಕಜೀವನದ ಬಗೆಗಿರುವ ಹೆದರಿಕೆ : 
ಉುಂಭಕರ್ಗಾದಿಗಳ್‌ ರಾಮಲಕ್ಷ್ಮಣದ ವನ್ಮಹಾಯತ್ರಮುದುಂ ಸಂಸಾರಭೀರಿತ್ವಮುದುಂ 
೨೬೬ ಮೆಟ್ಟಿ (ರಾಮಾ. ೧೪-೨೦೪ ೦): ಸಂಸಾರಭೀರುತ್ವದಿಂ ಸಂಸಾರಭೀರುಗಳುದುಪ್ಪ 
ಸಾಹಿರ್ವರರಸುದುತ್ಕಳ್ಳಿರಸು ದೀಕ್ಷೆಯಂ ಕೆಯ್ಕೊಂಡು (ಐಷ್ಟಫು ೯-೬ ೮. |) 

ಸಂಹಾರಭ್ರಮಣ (ನಾ). ೧. ಪ್ರಾಪ೦ಚಿಕಜೀವನದಲ್ಲಿ ತೊಳಲುವಿಕೆ : ಈ 
ಸಂಸಾಳಭ್ರಮಣವರಿತಾಪದನ್ನು ಉದತಮವಗೈಯುದ ಶತ್ಟಿಯುಳ್ಳದ್ದು (ಕಂದ ೧೧೩). 
ಎ. ಜಗತ್ತನ್ನು ಸುತ್ತುವಿಕೆ ; ಪ್ರವಂಚವರ್ಯಟನೆ : ಸಂಸಾರಧ್ರಮಣದ ವಿಶ್ವೈನುದ 


ಸಯಾರವಂದಿಗ (ನಾ). ಸಯಾರದಿಂದ ಕೂಡಿದವನು ; ಗೃಹಸ್ಥ : ರುವ 
ಬಹುದೊಡ್ಡ ಸಂಸಾರವಂದಿಗ ಹೆಂಡಿರು ಮಕ್ಕಳು ಬಹಳ (ದಾತ 6೫7-ಅ1); ಶಾದ್ರ 
ಸಯಾಲೆಬಂದಿಗರು, ದೊಡ್ಡ ದುವೆತಹದಲ್ಲಿ ಹುಟ್ಟಿದವರು (ರಂಪ 30೬), 

Wonc + < un 

ಸಂಜಾರಸಂಗ (ನಾ). ಐಹಿಕೆಜೇವನದ ಸಹವಾಸ, - ಒಡನಾಟ : ತುಪ್ಪದ ಸವಿಗೆ 
ಅಲಗ ನೆಖ್ಯಲ ಸೂಣಗುರಂತೆಷ್ಟ ಬಾಳುವೆ ಸಂಸಾರಸಂಗದ ಬಿಡದು ನೋಡೆನ್ನ ದುಬ 
(ಬಳದ, ಆ) ; ಪಂಸಾದಸಂಗುದ ಕಷ್ಟದ ನೋಡಾ (ಅ ೫-4). |ಸಂ.) 

ಸಯಾರಹೇಜ (ನಾ). ಬಹಿಕವಿಷಯಗಳಲ್ಲಿ ಉಂಟಾಗುವ ಜುಗುಪ್ಸೆ : 
ದಿವೃಶಿಷಯೊಂಗಿ ಹಿದಲಿನ್ನೇಶ್ವರನ್ನ ಸಮ್ಮಜ್ಮಾಮೋದಯಬಾಗಿ ಸಂಸಾರಹೇಷಮಂ 
ಮುಡಿ (ಎಂ. ೫7೩, ಲಗ್‌ ೪-20 ೦ಬ. ಆಂ). [ಸಂಸಾರ ೨ ಹಡ (ಇ ಜೇವ)) 

ಸಯಾರಾತ್ಮ (ನಾ). ಲೌಕಿಕವಿಷಯಗಳಲ್ಲಿ ಮಗ್ಮನಾದವನು : ಮುತ್ತಾಶ್ಮರೆಂದು 


೫| ಸಯಾಳಾತ್ಮರಂದು ಬಾದೋಕ್ತಿಯಿತ್ತೆಕಾದುಲಹುದು (004 ೬6.೫), 


ಸಂ. ಸಂಪಾರಾತ್ಮನ್‌) 

ಸಯಾರಾನುಪ್ರೇಕ್ಟೆ (ನಾ). [ಜೈನ] ಮುನಿಗಳು ಧ್ಮಾನಮಾಡಬೇಕಾದ ಹನ್ನೆರಡು 
ಬಗೆಯ ತತ್ತ್ವಗಳ ಅನುಚಿಂತನೆಗಳಲ್ಲಿ ಒಂದು ; ನರಕ, ಪಶು, ಮಾನವ. 
ಮತ್ತು ದೇವ ಈ ನಾಲ್ಕುಗತಿಗಳಂ ದುಚುಮಯವಾದುದೆಂದು 
ಭಾವಿಸುವಿರೆ: ಪಲವುಂ ವರ್ಯಾಯಂಗಳೊಳ್‌ ತೊಬಬ್ಬುದೆಂಬ ಸಂಸಾರುಮವ್ರೇಕ್ಷಿ 
(ಜಾದೂ 2೩-೨೫) ಸಂಸಾರಮಂ ಟುಂತಿಸುವುದು ಸಂಸಾರಾಮಪ್ರೇಕ್ಟೆ (ಯದಾಹ ೫. 5 ದ). 
'ದ್ವಾದಶಾನುಪ್ರೇಕ್ಷೆ' ಪರಾ. 1.1 

ಸಯಾರಿ (ಗು). ೧ ಒಂದು ಹುಟ್ಟನಂದ ಮತ್ತೊಂದು ಹುಟ್ಟನ್ನು ಪಡೆಯುವ; 
ದೇಹಾಂತರ ಹೊಂದುವ. ೨. ಲೌಕಿಕಕ್ಕೆ ಸಂಬಂಧಿಸಿದ ; ಪ್ರಾಪಂಚಿಕವಾದ. 
(ನಾ). ೩. ಆತ್ಮ ; ಚೇತನ : "'ಕ್ಷೀತ್ರಜ್ನಓ ಪುರುಷಃ ಆತ್ಮಾ, ನಂಸಾಲ್ಲಾ 
ಚೇತಃ - ಈ ೫ ಆತ್ಮದ ಬೆಸರ್‌"' (ಎಂಬಾ 2೨-೧೩೪), ರ್ದಹಾದಿಗಳಿಗಿಂತ 
'ದೇರೆಯುಗಿ ತಾವೂ ಛೋಕ್ತನೂ ಆಗಿರುವ ಸಂಸಾರಿಯೊಬ್ಬನಿರುವನೆಂದು ಕೆದರು 
(ತಿಳಿದಿರುವರು) (ಟಹ್ಮಲು ಇ). ೪. ಪ್ರಾಪಂಚಿಕವಿಪಯಗರಲ್ಲಿ ತೊಡಗಿರು 
ವವನು ; ಸಾಮಾನ್ಯ; ನಾಡಾಡಿ: ನಾಬಗಟ್ಟಾದರೂ ಲಿಂಗವಶೂಲಿಸುದ ಕೆಲದ 
ಸಂಯಾರಿಗಳು ಪಗುತಿರ್ದೊಡಿರಲಿ (ಟದ. ೪೪) ಸಂತಾರಿಗಳದೊಲು ಪ್ಮಾತ 
ಧಾಷೆಯಸಳದವರನತಿಧಕ್ತಿದರರೆಂದು ಕೂರ್ತು ಭಾಷಣದಾಡಲಜ್‌ಯೆವು (ಟೂ 
೬-೧೬), ಹ ಹೆಂಡತಿ ಮಕ್ಕಳನ್ನು ಹೊಂದಿರುವವನು; ಸಯಾರವಂದಿಗ; 
ಗೃಹಸ್ತ : ಅಎದ್ಯಾಸಂಬಂಧವಾದ ದೇಶೇಂದ್ರಿಯದ ಸಂಗದಿಂದ ಸಂಾರಿಯಾಗಿಪುದು 
ನೋಡಾ (ಓದ್ದೇಶ. ಇ). ಧಾರಕರ್ತನು ರೀದು ಬಹುನೆಯಾನಿಯೆಲಬುದ 
ನಿಗಮುತತಿ ಕೈವಾರಿಬಿತ್ತಿದೆ (ಖಾಸಾ, ಇಒ); ಆದನು ಹೆಂಡಿರು ಮಕ್ಕಳನ್ನು ಕಟ್ಟಿಕೊಂಡ 
ಸಂಸಾರಿಯು (ಹ ೧೩೩), [ನಂ ಸಂಖಾನಿನ್‌] 


ಸಯಾರಿಕ ಆಂ ಸಂಸ್ಯಪ್ವ 


ಸಂಸಾರಿಕ (ಗು). ೧. ಪ್ರವಂಚಕ್ಕೆ ಸಂಬಂಧಿಸಿದ ; ಲೌಕಿಕವಾದ : ಆ ದುಷಾತ್ಮರ | | ಸಯದವ್ವಿಸು (ಕ್ರಿ). ಸಿದ್ದಿಯನ್ನು ಪಡೆ.- ಹೊಂದು : ಹಂಸಸೊಳನೆ ಶುದ್ದನಹುದು 
ಆತ್ಮೀಯ ಸೆಕ ಸಾಂ. ನಾರಿಕ ದುಮೋರಘಂಗಳೆಎಡನೆ ರಢಾಂಗಂಗಳ್‌ ಹೊಳಗೆ ತೋರ್ವ ದವಿಯಾಸ್ಟಿದುಲವೂರ್ಣದೊಡಲ ಸಂಸರ್ಗದೋಡಎಲ್ಲದೆ. 
ವಿಧಟಿಸೆಯುಂ (ಆದ್ಯ ೪ ೮) (ನಾ). ೨. ಕುಟುಂಬಸ್ತ ; ಗೃಹಸ್ಮ:, ನಿಮ್ದನೆದಚೌ ಏಳು ಸಂಸದಿ ಸುವೆಬೆಂತು ಗುರುವೆ (ಆಂಡ ೯-೯೧). |ಸಯದ್ದಿ 4-೧] 
ಎಳೆಲೌಭೌಗೃದುಂ ತಳಿದ ನಂಟಶಾಖಾ ಸಾಂಟಿಸಾಲಕನ ತಲಲಿಂಡ ವಿಯಲವದ್ದಾಳರಂ, |ಸಂಸುಪ್ತಿ (ನಾ). ಪ್ರಪಂಚದ ನಾಶದ ಕಾಲ ; ಪ್ರಳಯ : “ಸಂದರ. 
ಕಗ್ಗೆಬದುದು (ಕನಾ ಗಾ): ಕಾಮುನಿಗ ಸೋಲು ಉಂಟಾಗಿದ್ದರೂ ಸಂಸಾರಿಳನಾದಿ : $ | ಸಂಖಪ್ರಿ, ಸಂಜಾರು, ಮತಾಪ್ರಳಯಃ - ಈ ೯ ಪ್ರಳಯಳಾಲಂ"" (ಅರಾ ಹು ೧೯೩) 
ಅಟೆಮಿ ಒಂದಲ್ಲೊಂದು ವಿನ ತನ್ನ ಬಾಳಿಟಲ್ಲಿ ಕಾಮನ ಗೆಲದನ್ನು ಒಪ್ಪಿಕೊಳ್ಳಲೇ | We) 
ದೇಜಿ (ಊಂ (೩೬). 101 ಸಂಸೃತ (ಗು). ೧ ಸಮಿಪಿಸಿದ ; ಹತ್ತಿರಕ್ಕೆ ಬಂದ. ೨. ಪಡೆದ ; ಹೊಂದಿದ: 
ಸಯಾರಿಗ (ನಾ). ಪ್ರಾಪಂಚಕವಾದ ಕರ್ಮದಲ್ಲಿ ತೊಳಲುವ ಜೀವ: ವಿತತ ಸೃತ್ಯದ ಲೋಳಿಗಳ ಸಂಸ್ಕತ ಜರರಜ ಸೈಂದಜಲಲಾಲಿತ ಹಯುವಳ ಕಳದ ಗೆಲಿದು. 
ರಾಗಷ್ಟೇಮುದಿ ದೋಪಂಗಳೊಳು ಕೂಡಿದರಲ್ಲಂ ನಂಸಾರಿ/ಲೆಂದು ಬಗೆವುದು (ಕಾಣಾ | | ಹುದು ನೇಮದಲಿ ಇಣ್ಳಾಲ ೩ ೪). ಟಂ 
೬-೪೫: ಶ್ರೀಧದಮೂರ್ತಿಯು ಸಯಾರಿಗದು (೪. 14) (ನಯಾ 4- - ೪ || ಸಂ್ಯತಿ (ನಾ). ೧. ಮಾರ್ಗ ;ಗತಿ ; ಗಮನ. ೨. ಇಹಲೋಕಕ್ಕೆ ಸಂಬಂಧಿಸಿದ 
'ಸಯಾರಿಜೀದ (ನಾ). ಇ ಸಂಸಾದಿಗೆ : ಸಂಸಾನಿಯೇವಂ ತ್ರಸನ್ದಾದರದಿಕಲ್ಪದಿಂದಿತ್ತಿಅ | ಜೀವನ ; ಪ್ರಾಪಂಚಿಕವಾದ ಬದುಕು,- ಬಾಳು ; ಸಂಸಾರ : ಸಂಸೃತಿಭೋಗ 
ಬಳ್ಳುಂ (ಅದಿ) ೧೬೬ ದ), ಸೂಕ್ತಿಯಲಿ ಧ್ರಾದನಹಜು ಶಿತನಾಪ್ಯಾಲರ| ಮಸಾಲಮೆನ್ಲು ನಿಚ್ಟನಿಸಿ ನಿಜಪ್ರಿಮುತ್ಮದೆಗೆ ಸಂತತಿಯಂ ಕರೆದಿತ್ತು (೩ ೧೩ ಟಂ 
ಸಂಪಾರಿದೇದೆನು ಶಿದನರಂಯಾರಿ (ಟಂ 1-301 ol ತ, ಇ). ದ್ರಸಿಮಂದು ಜರಾಬಿಂದುಗಳಿತನ್ಮಟಲ ಕಾಲವುರುಮಿಂ ೫ಮುಖ 
ಸಂಹಾರ (ಕ್ರ. ಹುಟ್ಟುಕಾವುಗಳ ಬಂಧನದಲ್ಲಿ ತಿರುಗು, - ತೊಳಲು :| ಸಂಸ್ಕೃತಿಯ ನಿರ್ಮೂಲಿಸಿ ನಿವ್ಛಾಶಿಲಕ್ಷ್ಮೀವತ್ಮಶಿಲಳಬಿಂದುವಖಾಂತಂ (ಚಾರಾಮಾ, 
ಬಯಿಭಿನ್ನಳಯುಳಳ ಧರಿಸಿ . . . ತನ್ನ ವೈಜದ ಮಣಿದು ಇತವರದೂಳು ನಾಯಿ! 1%] ೧೨-೬1). ಶ್ರುತಿಗಳೆಂಟುದೆಯಮ್ಮ ನುಡಿ ಸಂಸ್ಕೃತಿಗಳಿಮ್ಮುಯ ಚೇಷ್ಟೆ (ಅಲ್ಮಾಆ ೧-೧). 
ಧವಭಾರದ ದಾಿಸಿದೀ ದೃತ್ತಿಯೊಳದ ಪ್ರತಿಚ್ಛಾಯೆಯೆ (ಕೃಷ್‌ ೧"). ೩. ಜನನ ಹಾಗು ಮರಣಗಳ ಚಕ್ರ.-ಪರಂಪರೆ ; ಧವಾದಳಿ; ಸಯರಣ : 
(ಸಂಸಾರ + - ಇಯು! ದುಃಖದ ನಿನೆದವರ ಕಿಡುಗುಂ ಬಿನಾಮಿವಾ ನಿನ್ನ ಬಾಡುಚಯಂ ಗುಣದುಂ ದುನಿಗಳುದುದಹ್‌ಂ 
ಸಂಸಿತ್ರ (ಗು). ೧ ನೀರನ್ನು ಚಿಮುಕಿಸಲ್ಪಟ್ಟ ; ಒದ್ದೆ ಮಾಡಲ್ಪಟ್ಟ: | ತತ್ವೇವಸೆಯಿಂ ಯಿಸಲೆೆ ಪಶ್ರಿದರ್‌ ಸೂ(ಸೃ) ತಿಯಂ (ಟಾ. ೧-೯೧)। ದುತಿಗೆಟ್ಟ ಮುಗಳಿ 
ದಃವಣದ್ರವಾದಿಷೆವೇಂದ್ರಂಗೆ ಬಿನ್ನದಂಗಯ್ಮಲೊಡಂ . . . ಮರುತ್ಕುದಾರ ಸಯ್ಯತಿಲತೆಯೊಳ್‌ ತೊಡರಲೈ ವೀನಿದಂ ಬೆಗಟ್ಟ್‌ (೪೦8 ೬-೬); ಪುಟ್ಟುಂ 
ಸಮ್ಮುಲಿತಯೋಜನಾಂತರ ರದ್ಕುಧೂಮಿಧಾಗದುಂ ದೇಭಿಕುಮಾರಸಂಸಿ || ನಾವುಮಿವಿಂತೆಡೆಗೊಟ್ಟೊಡುದಟ್ಟಕಿದು)ದ್ರ ದೇಹಿಗೀ ಸಂಸ್ಯೃತಿಯೊಳ್‌ (ಲರ್ಣಮಾ ಇಂ) 
ಯಾ. ೫5, ಪ್ರಶಮಿತರಣ:ಪ್ರವಿರಧರ್ಶಕೇತಳಮಂ . . . ಆಗಿ ಅಲೂ ಒ. ೧೨-೬೬ 0). | | ೪. ಸಂಸಾರಬಂಧನ ; ವ್ಯಾಮೋಹ ; ಮಾಯಾಪಾಶ (7) : ಬದಿಕೊಟ್ಬ 
ಪಿ. (ಅಲಂ) ಆರ್ದ್ರವಾದ ; ಮೃದುವಾದ ; ಕರೆದರು ಹಿ ವಾಂಡುಪ್ರತ್ರಶ-ರುಿ | ಶಾಸನಂ ಸುಕ್ಳತದ ರತಿಗೆ ಬರೆದ ಲಚ್ಚಣು ಸಂಸ್ಕೃತಿಮೋಹುದ ಒದ್ಮಾಂತಂ ಉಾನೇಬುದಿ 
ಸುುತೇಳಾಂತಧವನದೊಳುರುತರ ರ್ರೇಮೈಳರವಲಯಸ್ತದರನದಲಿ (ಖಾ ೧೧೨) | ! ಭೂನನದೋಧವಾಕ್ಕಂ (ಅಣ ೨-೧೧), ಕಕ್ಕಸುವಾಯು ಕಗ್ಗೆಬ್ಬು ಬಳ್ಳುಡುಗಿದೆನೀ 
Nl | ಸಂಸೃತಿಯಿಂ ರಂಗ ಕನ್ಮುಲಿತೆಯನಿದ ಏಲಿಸು (55೫ರ. ೧೬-9): ಎನ್ನಲ್ಲಿ! 
ಸಯದ್ಮ (ಗು). ೧ ಸಂಪೂರ್ಣವಾಗಿ ನೆರವೇರಿಸಿದ. - ನಿರ್ವಹಿಸಿದ. |; ಸಂಸೃತಿಯೇನವಾಳದೊ! ಎನಿವಿರಿದೊ! ಇಬುಣಲಂ ನಮೆದೊಡಂ ಸಮಯದ! 
೨. ಗುರಿ ಮುಟ್ಟಿದ ; ಕೊನೆಗೊಂಡ. ೩. ಸಾಧಿಸಿದ ; ಸಿದ್ದಿಯನ್ನು ಪಡೆದ | | (0೭ |) 
(ನಾ). ೪. ಸಂಪೂರ್ಣತೆಯನ್ನು ಹೊಂದಿದುದು ; ಪೂರ್ಣಗೊಂಡುದು : ಹೋತಾ (ST wa RSG SE 
ಅನಾದಿಸಯಿದ್ದದಾದ ಜಂಗದುನಲ್‌ದಾತ ಬಳದಗ್ನನೊಲ್ಬನೆ (ಅಣ ೨೯೯-೧೧೬): | ಭವದೊಳಿಂತಾಯ್ತಿನಿತನೆಯ ಧವಾಂತರಂಗಳೊಳ್‌ ದುತ್ತಂ ಮೇಲಿವಿತು ಸುಖದುಟು 
ಅಧದವಖಿಳದ್ಕಾವಕು ತಾವಾಗಿಯುದು ಜಾನಾವಿರಾಣಾಗದುನಿಗದ ಸರ್ವಪ್ರಮಾಣದಲಿ | | ಛಲಯುಂ ಜುಯುತುದಂದತ್‌ದುದರಿದು ಸಂಸ್ಯತಿಗತಿಯೆಳ್‌ (ಉದ್ಕಾಡ ಓಂ). ಯ] 
ರೂಪಿಸಲು ಸಂಸಿದೃದಟಿಣಕಾ, ದ್ವಿಯಿಂ1ದಾಲಾಪಮಂ ಈಳ್ಸು "ನೂ ೪-೪). |೫| ಸಂಸೃಹಿತತ್ರ (ನಾ). ಹುಟ್ಟು ಸಾವುಗಳ ಪರಂಪರೆ ; ಪುನ: ಹುಟ್ಟುವುದು : 
೫. ಸಿದ್ದಿಯನ್ನು ಪಡದದನು : ರರಪ್ಮುಲಾಟಾರಲಯದ್ದದದುಲಯುಿತಿ ಬೆಯೆದೊಡಾತ್ತರ್ಯಮುಲ್ಲೆ ಸಂಸೃಹಿದೆಕ್ರಂ ( ಸಾಹಾಯಾ, ೨-೧೫), ಸಂ) 
ಕೃವಪಂಚಾಕ್ಮರೀದುಂತ್ರಷ್ಯದಯಂ , . . ತೋಂಟದಾರ್ಯ ದಿತ್ತರಿಸಿದನೆನಲೆ | | ಸಂಸೃತಿಧರ್ಮ (ನಾ). ಸಂಸಾರದ ನಿಯಮ, -ವಿಧಿ : ಇಂತುಟು ಸಂಸ್ಯತಿಧರ್ಮ 
(ತಬಲ. ೨» ಯಂತ್ರಾಕ್ಟರದುಂತ್ರಗಳನು ಬಲ್ಲದವು ಸಂಸಿದ್ದವೆಂಬುದು ಮೇಳೆ ದಾಯಟ್‌ವಮುದಿದಣೆ ಚಿಂತಿಸುವುದು (ಪಟಾ 2-8೬), ಹೊದ್ದಿ ಸಂಸ್ಕತಿ 
(ಕುತ ೫೩೨). ೬ ಬಿಡುಗಡೆ ಹೊಂದಿದವನು: ಮುಕ್ತ. (ಬ ರರ್ದುರನು ತಾ ಬದ್ದದಾಗಿಹುದಮುಲದೋಧಸದಡ್ಕಯುತ್ಮನ ತಿಳಿದು 
ಸಂಸಿದ್ಧಿ (ನಾ). ೧. ಪೂರ್ತಿಯಾಗುವಿಕ : ನಂರ್ಣಗೂಳ್ಳುದುದು : ಲಕ್ಷ್ಮೀಣಾಂತಂ |2| ಆದನ್ನು ಕ್ತದಾಗಿಪುದು (ಅನ್ಯಃ ೩-೧೪೨). (ಸಂ) 
ದಮುಖುದ್ರತಂ ರದುಗೆ ದಎಲ್ಕಿಚ್ಛಾರ್ದ್‌ನಂಹಿದ್ದಿಯಂ (ಕಳಸ. ೧-೯೨] | ಸಚೃತಿವಿಧಿ (ನಾ). ಜೀವನದ ಕ್ರಮ, - ರೀತಿ : ಜ್ರಳಿದವಟಿ ನಿಜವಿರೋದವನಳೀಳೆ 
ಕಾಂತಗಾಮಯ್ಯನ ಕಢಯನತ್ರಾಂತಮುಂ ಕೇಂದಡೆ . . . ಇಪ್ಟಾರ್ಥಸುದ್ದಿಗಳು ಮಧುಮಿಯರಿರಹಿಯೊಳ್‌ ದುಖಳ್ಲಿರೆ ಕಬಳಿಸಿದ ಮೆಯ್ಯೆರುಸಾಕುಳಿನಾದೊಂ ಬಗೆದು 
ಸಿದ್ದಿಸುಗು (ಟಂ 8೨-೫೦). ೨. ಪರಿಪುರ್ಣತೆ ; ಸಂಪೂರ್ಣತೆ : ಮುಕ್ತಿಯ ಮೋಡಿ ಸಂಸ್ಕಷಿವಿಧಿಯಂ (ಕಟಿ ೫" ಸಂ) 
ಹಂಗೇನೂ ತರಣಣುಸವಂಣೆ ಇಹದಲಸೂಸಿದ್ದಿ ಇಲ್ಲದಯ್ಮು (ಹಲ. 4 ೧೦-೨೬. ) |ಸಯ್ಯತಿಷರಣ (ನಾ). ಸಂಸಾರವನ್ನು ನಿದಾರಿಸುವಿಕೆ ; ಐಹಿಕವನ್ನು 
೩. ಸಾಧನೆ ; ಸಿದ್ಧಿ : ದಾಗ್ರರ್ಣನೆಗೂ ಕಮನಿಸಲ್ಪನೆಗಂ ಮುರಿದ ಸಂಸಿದ್ಧಿಯನ್ನು | ಅ) ದೂರಮುಡುವಿಕೆ : ಧರ್ಮದ ದೇಹಿಗೆ ಶರಣಂ ಧರ್ಮಮೆ ಸಯಾರಿಗವಿಳಸಂಸ್ಕತಿ 
ಭಡೆದ ವಿಜ್ಞಾನಿಗಳೂ . . . ವಿಶ್ವಪ್ರೇದುವನ್ನು ಬೆಳೆಸಿದರೆ . . . ಮುನದರ್ಮಕ್ಕೆ ಹುರಣಲಿ (ಪಾ ೬-90). (ರ) 
ಕಲ್ಮಾಣಾರಕದಾಗುದುದರಲ್ಲಿ ಸಂದೇಹವಿಲ್ಲ (ಇಳ್ಳಾಂ. ಇ ಪ). ೪. ಮೋಕ್ಷ; | |ಸಂಶೃಷ್ಪ (ಗು). ೧ ಒಟ್ಟಾಗಿ ಸೇರಿದ ; ಬೆರೆತ. ೨. (ಪಾಲುದಾರರಂತ) 
ಮುಕ್ತಿ, ೫. ವಸ್ತುವಿನ ಸಹಜಗುಣ,- ಸ್ವಭಾವ : `'ಸಯಿವ್ವಿಸ ಪ್ರಕ್ಯಹಿ,: ಭಾಗಿದೂದ ; ಹೊತೆಗೂಡಿದ. ೩. (ಅಗಲಿದವರು) ಮತ್ತೆ ಕೂಡಿದ; 
ಸೃರೂಪಂ, ಸ್ವಭಾವ, ಮಿನರ್ಗ - ೫ ಸೃಧಾದದ ಹೆಸರುಗಳು, ಅಂದರೆ ಸತಜ ರಾದ ಸಂಯೋಗಗೂಂಡ. ೪. ಹುಟ್ಟಿದ ; ಸೃಷ್ಟಿಯಾದ. ೫. ನಿರ್ವಹಿಸಿದ; 
ಮನೋವೃತ್ತಿ” (೩ಬ್ಬಾಂಿ 1೧. ೬ ದುತ್ತಳಾದ ಅಧವಾ ಕೆರಂದ ಹೆಂಗ. | ಆ ನೆರವೇರಿಸಿದ ೬. ಸ್ವಚ್ಛಿವಾದ ಬಟ್ಟೆಯನ್ನು ಧರಿಸಿದ. (ನಾ). ೭ ಕೂಡಿದುದು; 
[| ; | ಸೇರಿದುದು : ಬೇತ್ರ ವಾಷಿಕ ದಾದ ಬಾಣಿ ಕ್ರೋತ್ರವೆಂಬದು ತಮ್ಮೊಳೊಂದೇ 


ಸಯ್ಯವ್ಟಿ 


ಓದುಕುವುದು (ಅವಾಳಾ ೪-೬), /. ಸ) 

ಸಂಯೃಫ್ಟಿ (ನಾ). ೧. ಸೇರಿರುವಿಕೆ ; ಕೂಡಿಕೆ : ಘನಟೋದ್ದಂ ನಿನ್ನ ಧಳ್ತಾಳಯ 
ನಡಿ ದೇಚ ಎಂದು ನಂಸ್ಕಪ್ಪಿ (ಜಂ. ಸತ್ತಯ್ಕ) ಬೇಘೊಂದು ಎಜಂ ಬೇಳೆ ಎಂದು 
ದೇಖಾಕೃತಿ (ಐಂಶಾಜ ೪೯). ೨. ಓಟ್ಟುಗೂಡಿಸುವಿಕೆ ; ಸೇರಿಸುವಿಕೆ. ೩. ಕಲೆ 
ಹಾಕಿದುದು ; ಸಂಗ್ರಹ. ೪. ಒಟ್ಟುಗಿ ಒಂದೇ ಕುಟುಂಬದಲ್ಲಿ ವಾಸಿಸುವಿಕೆ. 
೫. ಪಾಲುಗಾರಿಕೆ; ಸಹಭಾಗಿತ್ವ. ೬. (ಉವ್ಮಮಿ] ಸೃತಂತ್ರವಾದ ಅನೇಕ 
ಅಲಂಕಾರಗಳು ಒಂದೇ ಸ್ಮಳದಲ್ಲಿ ಇರುವುದು ; ಒಂದು ಬಗೆಯ 
ಮಿಶ್ರಾಲ೦ಕಾರ : ಅದೇಕ ಅಲುಳಾರಗಳು ಒಂದಡೆಯಲ್ಲಿರುಬಾಗ “ಸಂಸ್ಕ್ರಬ್ಬ'ಯೆಂದೂ 
'ಹೆಂಕರೆ' ವೆಂದೂ ಮಿಶ್ರಾಲಂಕಾರಗರ್ಳಾಲದುದು. ಸಂಸ್ಕೃಷ್ಟಿಯಲ್ಲಿರುವ ಆಲಾಳಾದಗಳು | ಇಂ 
ರಾರಾ ನಾ ಇಡ || 

ನಂ.) 

ಸಂಸೇಕ (ನಾ). ಚಿಮುಕಿಸುವಿಕೆ ; ಸಿಂಪಡಿಸುವಿಕೆ : ದಾನುಸನ್ನಾನುಬಧಾಹಂಜೇಳದಿಂ 
ಪತ್ತಿದುದೆಳಿ ಸುಪ್ಕನ್ಮಂಡಳಂ (ಆರ್ರಚೂ ೨.೬). | ಕ್ಷ 

ಸಯೇವ (ನಾ). (ನಿಷ್ಠೆಯಿಂದ) ಸೇವೆ ಮಾಡುವವನು ಅಥವಾ ಆರಾಧಿಸು ; 1 
ವವನು : ಜಂಗಮಲಿಂಗಹಂಜೇವಿ ಪ್ರಸಾದಾಧಂಗುಲಾಮಳಜೇದಿ (ಒಂ ೭-೩೬). 

(ಸಂ. ಸಂಸೇವನ್‌) 

ಸಂನೇದಿತ (ನಾ). ೫ ಸಂಸೇವಿ : ಉತ್ಕಪೀಡಿತಗುಣು ಗಂಧರ್ದಸಯೇವಿತಂ . . . 
ಆದ್ದುಕಶತ್ತಿಯಂ ತಳೆದನಾ ಎಶ್ಟಂಧರಾಧೀಶ್ಚರಂ (ಬಾಲಾ ೨-೫). (ಸ) 

ಸಂಸೇದ್ಯ (ಗು). ೧. ಸೇವಿಸಲು ತಕ್ಕುದಾದ ; ಸೇವೆಗೆ ಯೋಗ್ಯವಾದ : ಇತಂದು |10 
ದಸಸಿದಂ ತತೃವಿತತ್ವನಂಸೇವೃನಿಕುರುಂದಾಶಯಕರ್ದಮುವವತ್ತವಚವ 
ಜೋಧೋದಾರಕ್ಹೀರಕ್ಟಾಳಿತಮಾಗೆ (ಕಾಟ ೧:೩ ಆ). (ನಾ). ೨. ಸೇವೆಗೆ 
ಪಾತ್ರವಾದುದು ; ಪೂಜಿಸಲು ತಕ್ಕುದು : ಶಾಷಿರಯೋಜನಮದುರ್ದು 
ಸುಡಾಸುರಸಂರೆದಜಾಗಿ . . . ಈ ಸುರಿಲಿ ಬೆಂದು ಪ್ರದುಂಗೂಳಿಸಿದುದೋ | 
(ಆಂ ೩-೬೪). ೩. ಅಲಂಕೃತದಾದುದು ; ಶೋಭಗೊಂಡುದು ತ 
ಅಂಚಪಂತಮಂಗಳದ್ರದೃಸಂಸೇದಮುಂ ಳಾತ್ಸಮೋನ್ನ ತ್ತ 'ಪರಿದಾಂಲಸಪಾಪೂರ್ಣ | 
ಮುದೂಗಿ ಪರಿಣಯನಮಂಡವಂ ರಾಜಾತ್ರಯಶ್ರೀಗೆ ಕೂಂಗಳನಿವವಮೆಸಿತ್ತು | 
(ಚಂದ್ರವಿ ೬ ಸಾ 0). (ನಂ.1 | 

ಸಂಸ್ಕರಣ (ನಾ). ೧. ಸಿದ್ಧ ಪಡಿಸುವಿಕೆ ; ಸಜ್ಜುಗೊಳಿಸುವಿಕೆ. ೨. ಸುಧಾರಣ: | 

ಆರ್ಥಿಕಜೀದದ. ನದವಿಜರಚಿನೆ. ರಾಜಕೀಯಸಮಾನತೆ ಮತ್ತು ಸಂಸ್ಕರಣಗಳ | ಖ. 
ಗುರಿಯನ್ನಿಟ್ಟುಕೊಂಡು ಈ ಕಾಲದ ಸರಕಾರಗಳ ಆದಾಯ ಮೆತ್ತಿ ನಡೆಯುವುದು (೫, | 
ಇ). ಒ ತಿದ್ದುಪಾಟು ; ಪರಿಷ್ಕರಣ : ಧಾಷಾಸಂ್ಯರಣಪ್ರಮುಣನಯನಿಶ್ಲೇವರ್‌ | 
ಜೆರೇಂದ್ರಾಗದಾತೇಷಬ್ಮರ್‌ . , . ಪಟ್‌ದೊಡೇಗಂ ಮುಟ್ಟರ್‌ (ಬಾರಾ oven) 
ಇದರಿಂದ ನಿಖರವಾದ ಬುದ್ಧಿಶಕ್ತಿಯ ಅಳತೆ ದೊರಕಲಾಲಿದು. ಅದನ್ನು ಬವಾರಿಸಲು 
ಈಚೆಗೆ ಸಂಸ್ಕರಣವಿಮುಕ್ತಪ್ರಶ್ನಾದಳಳಳು ಬೆಳಕಿಗೆ ಬರುತ್ತಿದೆ (ಹರ ಇಕಾ), ಇ, ಗ್ರವಿಥದ | 3 
ಪರಿಪ್ಯತ ಆವೃತ್ತಿ : ಪುಸ್ತಕದ ಪರಿಷ್ಕೃತ ಮುದ್ರಣ :ಈ ವುಸ್ತಕದ ಸಂಸ್ಕರಣವು 
ಖದ್ಮದಲ್ಲೆ ಆಗಲಿದೆ (ಆಟ). (ನಂ.1 

ಸಂಸ್ಕರಿಪು (ಕ್ರಿ), ೧. ತಿದ್ದು ; ಸರಿಪಡಿಸು ; ಸುಧಾರಣೆ ಮಾಡು : ಸ್ಫಭಾವಾದಿ 
ತುಟ್ಟುಗುಣಗಳನ್ನು ಸಂಸ್ಕರಿಸಲು ಉಟಿತಮುಖುದ (ಜಡ. ೧೬೩): ಕೃತಿ ದಸ್ತುದಾಗುವ 
ಉಲದಲ್ಲಿ ಅವನ ಬುದ್ಧಿ ಅದನ್ನು ಎಷ್ಟರ ಮಟ್ಟಗೆ ಸಂಸ್ಕರಿಸಿ ತದವಂತರ | ಬ' 
ಅಭಿದೃಕ್ತಗೊಳಿಸುತ್ತದೆ ಎನ್ನುದ ಅಂಶದನ್ನು ಕೈಬಿಟ್ಟಿದ್ದಾದೆ (ದವ | 
೨. ಶುದ್ಧೀಕರಿಸು ; ಚೊಕ್ಕಟಮಾಡು : ಅಲ್ಕಲಾಯ್ಡ್‌ ಗಳನ್ನು... ಲೀಸಿಕಾಲಯೊಂದ | 
ದಿಂದ ಸಂಸ್ಕರಿಸಿ ದೊಳೆತ ದ್ರಾಮಣದಿಂದ ಲೀಪಕಾರಿಯನ್ನು ಆಸರಿಕರಿಸುವುದಿರ ಮೂಲಕ 
ಎ ಅಲ್ಕಲಾಯ್ಡ್‌ ಇರಡುಲಾತಿ ದೊದೆಯುತ್ತದೆ (6042 ೩. ಜಾ) ೩. ಸತ್ತವರಿಗೆ | 
ಉತ್ತರಕ್ರಿಯಾದಿಗಳನ್ನು ಮಾಡು,- ಅಂತ್ಮಸಂಸ್ಕಾರವನ್ನು ನೆರವೇರಿಸು : « 


ಮತಿದರಾರಿಗಳ್‌ ತಲ್ಲಂದತಿಗಳ್ಲೆ . . . ದಹನಕ್ರಿಯೆಯಂ ನಿರ್ದರಿಸಿ, 


೮೨೬೨ 


ಸಂಸ್ಕಾರ 

ತದ್ಧೂವಧೂಮದೊಂಳಲ್ಲಿಯೆ ವಿಗತವೇವಿತಂಗಳಾದ ತಿರ್ಯಗ್ಹಾತಿಗಳುಮಂ ಸಂಸ್ಕರಿಸಿ 
(ಅಂವ ೫-೨ ದ); ದುರ್ಮರಣಮ್ಮು ತೂದ್ರದದು ಸಂಸ್ಕರಿಸುವವರಾದಲ್ಲ (ಕತಾ, 
೨-20), ಅಂತಾ ಯಮನವೆದ್ಗಂ ಕಳುಪಲ್‌ ಆಂ ಬರ್ಪಾಗಳ್‌ ಮುಂದೆ ಜಾಂ ಕಾದ 
ದ್ರಾಪ್ಮಣನೆನ್ನ ಕಳೇದರದುಂ ಸಂಸ್ಕರಿಸಲೆಂದಿರ್ಭಾಗಳ್‌ (6೫೮. ೬-೧೯ ೮). 
೪. ಸಿದ್ಧಪಡಿಸು ; ಸಜ್ಜುಗೊಳಿಸು. ೯. ಪವಿತ್ರಗೊಳಿಸು ; ಪಾವನಗೊಳಿಸು: 
ಪವಿಶ್ರೀಕರಿಸು ; ತುದ್ದಿದುಡು ; ಸಂಸ್ಕರಿಸು (ಒಂ. ಇವಿ ೬ ಪರಿಷ್ಕರಿಸು ; 
ಸಂಸ್ಕಾರಗೊಳಿಸು. ೬ ರಚಿಸು ; ನಿರ್ಮಿಸು. ೮. ಅಲಂದಿಸು; 
ಸೊಗಸುಗೊಳಿನು. (ಸಂಕ್ಕರಣ 4 - ಇತು) 

ಸಂಸ್ಕಾರ (ನಾ). ೧ ಲೋಪದೋಜಷೆಗಳಿಲ್ಲದಂತೆ ಮಾಡುವಿಕೆ ; ತಿದ್ದುಪಾಟು; 
ಪರಿಷ್ಕರಣ : ಯುವದಕ್ಕೆ ಸಂಸ್ಕಾರ ಮಾಡುತ್ತೇವೋ ಆ ಮ್ತುರಿನಲ್ಲಿ (ಹೊತ) 
ಗುಣವನ್ನು ಸೇರಿಖುದುದರಿಂದಾಗಲೀ ಇರುವ ದೋಹದನ್ನು ತೆಗೆದುಹಾಕುವದರಿಂದಾಗಲೀ 
ಅದಕ್ಕೆ ಆಗುವ (ವಿಶೇಷಕ್ಕೆ) ಸಂಸ್ಕಾರದೆಂದು ಹೆನರು (ಟಹ್ಮಲಾ ೫೨) . 
ಬಿಸ್ತಕಮ್ಮಾಲಾಧಿಯಿಂದ ಗ್ರಂತಾಲಯಲ್ಕ್ಕೆ ಪುಸ್ತಕಗಳು ಬುದದಂಶರ ದಾಚಿಕರ ಕೈಸುರುವಧರೆಗೆ 
ಆದು ಅನೇಕ ಸಂಖ್ಕಾಂಗಳನ್ನು ಪಡೆಯಬೇಕಾಗುತ್ತದೆ (ಕಥಾ. ಗಾ. ೨. ಆಲೋಚನೆ; 
ಭಾವನೆ; ಕಲ್ಪನೆ. ೩. ಹಿಂದಿಸವನ್ನು ಜ್ಞಾಪಿಸಿಕೊಳ್ಳುವ ಸ್ಮರಣಶಕ್ತಿ; ಸ್ಮರಣೆಗೆ 
ಕಾರಣವಾದ ಮಾನಸಿಕವ್ಮಾಖಾರ ; ವಾಸನೆ : “ಬಂಸ್ಥಾರು ರಾಸರಾ - ಈ ೨ 
ಹಂಸ್ಕಾರಂ'' (ಅಲಲಮ. ೩-೯೫) ಹದಿನ ಕಮುಭವದಿಂದುಯಗಾದ ಜಂಸ್ಕಾರದೆಂಬ ತ್ತಿ 
ಎಲ್ಲಿತ್ತೆಂದು ಎಚಾರಿಸಿದರೆ ದೇಶದ ಯಾವುದೊಂದು ಅಂತದಲ್ಲಿತ್ತೆಂದು ಪಣಿಬೆಗು 
(ಓರ ಊಂ). ೪. ಒಂದು ದೇಶದ ಅಥವಾ ಒಬ್ಬ ದೃಕ್ತೀಯ ಮಾನಸಿಕಸಾಧನೆ; 
ನಾಗರಿಕತೆ ; ಸಂಸ್ಕೃತಿ : ಈ ಬುದ್ಧಿ ಬರುವುದಕ್ಕೆ ಸಂಸ್ಕಾರದ ಬಲಬೇಕು (ಹೊಟ್ಟ, ೬೨); 
ಶಿಕ್ಷಣ ಸಂಷ್ಠಾರಗಳಿಂದ ಬರಿಬಾಕ ಹೊಂದಿದ ಶ್ರ್ವೀಯರ ಪಾತ್ರಗಳಿಗೆ ರಾಮಾಯಣದಲ್ಲಿ 
ಕೊರತೆಯಿಲ್ಲ. (ಕಾ ೩). ೫. ಸ್ವಧಾವಹದ್ಧವಾದ ಗುಣ ; ಸಹಬಪ್ರವೃತ್ತಿ: 
ಒಂದಡಿಯಎಟ್ಟು ಹನಿ ದುತ್ರೊಂದಡಿಗಡಿಯೆತ್ತುದಾಗಳುಂ ವಿಕ್ರಮನಾದಂದಿದ 
ನಯ್ಮಾರೂ ಬಡದೆಂದೆಸೆ ಬಣೆಗೊಳಿಓದಂ ತಳರ್ನಡೆದೆಡೆಯೊಳ್‌ (ಆಗು. ೬-೪೨). 
೬. ಪರಂಪರಾನುಗತವಾಗಿ ಬರುವ. ವ್ಯಕ್ತಿತ್ವ, - ಗುಣ. 
ಒ. ಶುದ್ಧಗೊಳಿಸುವುದು; ಪವಿತ್ರಗೊಳಿಸುವುದು. ಅ. ಪವಿತ್ರಗೊಳಿಸುವ 
ಕಾರ್ಯ ; (ಜಪ, ಧ್ಮಾನೆ, ಉಪಾಸನೆ ಮುಂತಾದ) ನಿತ್ಮವಿಧಿ ; ನೇಮ: ಶ್ರೀ 
ಶಂಕರಾಚಾರ್ಯರು ''ಸಂಸ್ಕಾರವು ದೋಷವನ್ನು ಹೋಗಲಾಡಿಸಿ ಸಂಸ್ಕಾರ್ಯವಲ್ಲಿ 
ಗುಣುಧಾನ ದಾಡುತ್ತದೆ'' .. . ಎಂದು ತಮ್ಮ ಟ್ರಹ್ಮಸೂತ್ರಧಾಷ್ಕದಲ್ಲಿ ತಣದ್ದಾರೆ 
(ರ ಸಾ). ೯, ಸಿದ್ಧತೆ ; ಅಣಿ; ಸಜ್ಜು. ೧೦. ನುಣುಪುಗೊಳಿಸುವುದು; 
(ಮೆರುಗು ಕೊಡುವುದಕ್ಕಾಗಿ) ಉಜ್ಜುವುದು : ಕಬ್ಬಿಕ್ಕೂ ಹೊಳವು ಕೊಡಬಹುದು. 
ಕಲ್ಲಸ್ನೂ ಗಯಮುಡಬಹುದು -ಆದಕ್ಕೆ ಇರುವ ಗುಣವನ್ನು ಸಂಸ್ಕಾರದಿಂದ ಹೆಚ್ಚಿಸಬಹುದು 
"ರವರೂ. ೪ಾ ಮುಖ್ನುಂ), ೧೧. ಅಲಂಕರಣ ; ಪ್ರಸಾಧನ ; ಅಲಂಕಾರ: 
*'ಅಂಗದಿಲೇವರಂ ಸಮಾಲಂಧದಿಷ್ಟಗೂಢಾದಿದಾಸದುದು ನಯ್ಕಾರಂ'' (ಯೋ. 
೬೮.೧೨. ಆಹಾರವನ್ನು ಬೇಯಿಸುವುದು ; ಡುವುದು. ೧೩. ಮುಗಿಸುವಿಕೆ; 
ಪೂರೈಸುವಿಕೆ. ೧೪. ನಾಮಕರಣ, ಮುಂಜಿ ಮುಂತಾದ ಧಾರ್ಮಿಕಂಧಿ : 
ಪುಡಾದಿ ನೂಸ್ನಾರಳು ಪ್ರಾರಂಭವಾದವು (ಇಯ ೧೬೧. "ಮೋಡಶಸಂಸ್ಕಾರ' 
ಪರಾ. ೧೫ ಸತ್ತವರಿಗೆ ಮಾಡುವ ಅಪರಕರ್ಮ ; ಉತ್ತರಕ್ರಿಯೆ : ತನ್ನ 
ಅಕ್ತಸಂಬಂಧಿಯ ಶದ ಹೀಗೆ ಸಂಸ್ಕಾರದಿಲ್ಲದೆ ಕಾಯದೇಶಾಗಿ ಬರುತ್ತಿತ್ತ? (ಜಾಕ್ಕಾರ. ೧೭): 
ಶೀವ್ರಿದಲ್ಲೇ ಮುಂದಿನ ಸೂಖ್ಯಾರಗಳಿದ್ದು ಮುಗಿಸುದೇಕು (ಅಟ. ೬೦), ೧೬ ಆತ್ಮನ 
ನವಗುಣಗಳಲ್ಲಿ ಒಂದು : ನವವಿಧ ಗುಣಗಳು-ಬುದ್ಧಿ, ಸುಖ, ದುಖು, ಇಚ್ಛೆ, ದ್ವೇಷ, 
ಪ್ರಯತ್ನ. ಧರ್ಮ, ಅಧರ್ಮ, ಸಂಸ್ಕಾರ - ಈ ದೈತೇಷಿಕರು ಹೇಳುವ ಆತ್ಮನ ಗುಣಗಳು 
(ಇನು - ಟಗ. ೧೬ (ದ್ವೈತ) ನಲವತ್ತು ಬಗೆಯ ಗುಣಗಳಲ್ಲಿ ಒಂದು : 
ರೂಪ, ರನ ಗಂಧ. . ಅಧರ್ಮ, ನೇಖ್ಮಾರ. . . ತೌಧಾಗದೆಂದು ಸಾಮುವ್ಮದಾಗಿ 
ವಲಜತು, ವಧಗುಣಗಳು (ಒಂದಾ ಟೂ), ೧೮. (ಬೌದ್ಧ) ರೂಪ, ದೇದನೆ, 
ಸಂಜ್ಞೆ, ಸಂಸ್ಕಾರ ಮತ್ತು ವಿಜ್ಞಾನ ಎಂಬ ಐದು ಬಗೆಯ ಸ್ಕಂಧಗಳಲ್ಲಿ 


ಸಂಪ್ಥಾರಮರಣ 
ಒಂದು : “ಸಯ್ಕಾರ" ಎಂಬುದು ಮುಮಿಬ್ಬುಿ ಮುತು ದೈಗಳಿಂದ ಉಂಟಾದ ಭ್ರಣ್ಮ - 
ಬಾವಕರ್ಮಗಳ ರಾಶಿಯಾಗುವಿಕೆ (ರಾಜದ ೧೯೫); ರೂಪ ದೇವನೆ ಸಂಖ್ಯೆ ಸಂ್ಮ್ಮಾರ 
ಏಿಡ್ಮಾದಗಳು 14 ಎಡಿ] 'ಬಾಗುರೇವೆ" ನೆ? ( ಟಡ್ಡಡ. ಮಿಲಿಂದ. ಬಾ). 

ಸಂಖ್ಮಾರಂ ಮಾಡು, ಸಂಖ್ಮಾರ ಮಾಡು - ೧. (ಹಚ್ಚು ರುಚಿಯುಂಟಾಗುವಂತೆ) 

ಸಂಸ್ಕರಿಸು; ಪರಿಷ್ಕಾರಗೊಳಿಸು : ವಿವಿಧಭಾಣವಂಗಳೂಳಡುದ 
ಭೃತಲದಣತೈೆಲಕ್ತೀಢದರಿದುಂಜವಗಳೊಳ್‌ ಸಂಸ್ಕ್ಮಾರಂ ಮುಡುವಳವಿಯುತ್‌ದುಣ್ಬು 
ವಾಯಂಗಳುದುು . . . ಪೇಬ್ದು (ಅಂತಿ ಬ ೬-೭೭ ೮. ೨. ಉತ್ತರಕ್ರಿಯೆಯನ್ನು 
ನೆರವೇರಿಸು ; ಅಪರಕರ್ಮಗಳನ್ನು ಮಾಡು : ಒಂದು ಶವವು ಬಿದ್ದಿದ್ದಿತು. 
ಹತಭಾಗ್ಯವಾಗಿದ್ದದನಾ ಶವಕ್ಕೆ ಸಂಸ್ಕಾರ ದುದಿರಲಿಲ್ಲ (ಹಾಲ ೧೪೯) ನಾನಿ ಸಂಖ್ಮಾರ 
ಮಾಡಬತುದೊ. ಬಾಡದೊ ದಿಷಯ ಒತ್ತಟ್ಟಿಗಿರಲಿ (೩ಂಸ್ಕಾರ. ೩). (೫) 

ಸಂಖ್ಕಾರಮರಣ (ನಾ). (ಜೈನ) '"ಪ್ರತವನ್ನು ಸ್ವೀಕರಿಸಿ ಸಂಸ್ಕಾರವನ್ನು 
ಹೊಂದಿ, ಮಿಥ್ಮಾತ್ರಾದಿ ದೋಷತ್ಕಾಗದಿಂದ ಶರೀರವನ್ನು ಬಡುವುದು"' 
(ಹೋತ. 26೧): ಆತ್ಮ೦ಗ(ರ) ಓತದುಪ್ಪ ಬುಥ್ಮಾಡ್ಯಾನ ದರ್ಶ ನಷ್ಲಾನಬಗಾರಿತ್ರಂಗಳಂ 
ಪತ್ತುವಿಟ್ಟು ಆತ್ಮಹಿತಮಟ್ಟ ಸದ್ಮುಗ್ಗರ್ಶವ ಜ್ಞಾನ ಟಾರಿತ್ರಂಗಳಂ ಕೈಕೊಂಡಿಂತು 
ಮುನ್ನಿನ ಪಯ್ಯುಯದುಂ ಐತ್ತುವಿಟ್ಟು ದುತ್ತೊಂದು ಪರ್ಯುಯುಂತರಕ್ಕೆ ಸಲ್ಬುದು 
ಸಯ್ಯಾಂಮಲಣಂ (ಅಧಾ ೩೫). (ನಂ) 

ಸಯ್ಕಾರಎಧಿ (ನಾ). ಉತ್ತರತ್ರಿಯೆಗೆ ಸಂಬಂಧಿಸಿದ ಕಟ್ಟಳೆ, - ಕ್ರಿಯ : 
ಅದರ್ಗಲ್ಲಂ ಸಂಸ್ಕಾರವಿಧಿಯಂ ಜಾನೆ ಐಕ್ಕದೊಳರ್ದು ಮಾಡಿಸುದೆಂ (ಅಂವಾ 
೯-೬ ಆ); ಪ್ರನಾಷುರದಾ ಪದುಸ್ತ ಪ್ರಶೃತಿಜನ ಸಂತಸಿದರು ಸಂಸ್ಕಾರವಿಧಿಯನು 
ತತಮಹೀತರಿಗೆ (ಅಲ್ಕುಗ ೧೨-೫೧). |ಸಂ.) 

ಸಂಸ್ಕಾರಹೀನ (ನಾ). ಉಪನಯನವೇ ಮುಂತಾದ ಯಾವ ಬಗೆಯ 
ಸಂಸ್ಕಾರಗಳನ್ನೂ ಹೊಂದದಿರುವವನು : “'ದ್ರಾತ್ಮನೆಬೆ ಸಂಖ್ಕಾರಹೀಯನನ್ಕು"' 
Umer un). (Ka) 

ಸಂಸ್ಕಾರಿಸು (ಕ್ರಿ). ಅಂತ್ಯಸಂಸ್ಕಾರವನ್ನು ಮಾಡು ; ಉತ್ಪರಕ್ರಿಯೆಯನ್ನು 
ನೆರದೇರಿಖು : ಸಯ್ಕಾರಿಸಲೀ ದುತೆಯರ್ಗದರದರ ಪುರುಚರಂ ಬಡದೇಟ್ಕುಂ 
(ಹಾಹಾ 0-9 (ಸಂಖ್ಕಾರ 4- - ಇದಿ) 

ಸಂಪ್ಚತ (ಗು). ೧. ಚೆನ್ನಾಗಿ ರಚಿಸಿದ : ನಿರ್ದಿಷ್ಟವಾಗಿ ರೂಪಿಸಿದ. 
೨. ಸುಧಾರಿಸಿದ ; ಸಂಸ್ಕಾರಗೂಳಿಸಿದ. ೩. ನಯಗೊಳಿಸಿದ ; ನಾಜೂಕಾಗಿ 
ಮಾಡಿದ. ೪. ಸಜ್ಜುಗೊಳಿಸಿದ ; ಅಣಿಮುಡಿದ. ೫. ಪಕ್ಚಗೊಳಿಸಿದ ; 
ಬೇಯಿಸಿದ. ೬ ಅಲಂಕಾರಮಾಡಿದ ; ಶೃಂಗಮಿಸಿದ. ೬. ಪದಿತ್ರಗೊಳಿಸಿದ ; 
ಪರಿಶುದ್ಧ ಮಾಡಿದ. ೮. ಚೊಕ್ಕಟಮಾಡಿದ ; ನಿರ್ಮಲಗೊಳಿಸಿದ. 
೯. ಅತ್ಯುತ್ತಮವಾದ ; ಶ್ರೇಷ್ಠವಾದ. (ನಾ). ೧೦. ಚೆನ್ನಾಗಿ ಕಾಣುವಂತೆ 
ಮೂಡಿದುದು ; ಒಪ್ಪವಿಟ್ಟುದು : ""ಸಂಸ್ಕೃತಂ - ಒಳ್ಳೆಂದಾಗಿ ಊಗುರುವಂತೆ 
ಒಪ್ಪದಿಡಲ್ಬ್ಪಟ್ಟದ್ದು . . . ಚೆನ್ನಾಗಿ ಮಾಡಲ್ಪಟ್ಟ ದಮ್ತು' (೩ಂಗ್ಳಿಂತಿ. ಳು. 
೧೧. ದ್ಯಾಕರಣಶುದ್ಧವಾದ ಶಬ್ದ : ಸೂಸ್ವತವಂದರೆ ದ್ಯಾಳಕಣತಾಸ್ತ್ರದಿಂದ 
ಶೋಧಿತದಾದ ಸಾಧುವಾದ ಕಬ್ದದು (ಅವನ ಇ). ೧೨. ಭಾರತೀಯ ಪ್ರಾಚೀನ 
ಆರ್ಯಲಾಟೆಗಳಲ್ಲಿ ಒಂದು; ಗೀರ್ವಾಣಭಾಷೆ : ಬಿಗಟಸ್ಲರ್ದ 
ಕನ್ನಡಂಗಳೊಳಗಳಿತಗುಣವಿದಿತ ಸಂಸ್ಕೃತೋಕ್ತಕ್ರಮಮಂ ಬಗೆದೊಂದು ಮುಡಿ 
ವೇಚ್ಗೊಡೆ ಸೊಗಯಿಖುಗುಂ ಕಾದೃಟಂಧಂ (ಜರಾ ೧-೩೬೩): ಸಂಸ್ಕೃತಂ ಪ್ರಾಶ್ಯತಂ 
ಅದವ್ರಂತಿ6ಂ ವೈಕಾಟಮಂಬ ಮೂಳದರೆ ಧಾಷೆಗಳೊಳ್‌ ಪುಟ್ಟುವುದಲ್ಲಂ 
ಸರ್ದವಿಷಯಧಾಖಾವಾತಿಗಳಕ್ನುಂ (೧ರ ೧-೯೬ ೮); ಸಂಸ್ಕೃತದೂಳ್‌ 
ಶುದ್ಧಗೆಯ್ಯೆದತ್ತೆಳಡಕ್ಕುಂ (ಕಾಂ. ಆ ಲ್ಯಾ), ೧೩ ಸೂಸ್ಕಾರಗೊಂಡವನು; 
ರೀತಿನೀತಿಗಳನ್ನು ತಿಳಿದವನು : ಅದರ ಆದರ್ಶಗಳೂ ಎಯದುಗಳೂ ದೃಠ್ಟಿಯ 
ಜೀವನದಲ್ಲಿ ಬೆರತು ಬೆಳೆಯಬೇಕು. ಆಗ ಮಾತ್ರ ಸಂಸ್ಕೃತರಾಗಿ ಶಾಂತಿ ಪಡೆಯಲು 
ಸಾಧ್ಯ (ರರಾನ್ಮ. ೬ ದುಖ್ನಂ); ಎಷ್ಟು ಸಂಸ್ಕೃತರಾದರೂ ಮುವದನು ಇಂದಿಗೂ 
ಅರಾಗರಿಯಾಗಿಯ ಇದ್ದಾನೆಂದು ಬಲ್ಲದರು ಹೇಳುತ್ತಾರೆ. (ಣಜ ಬ) 


೮೨೭೩ 


19 


ಸಂಸ್ಲಾದ 


೧೪. ಪಂಡಿತ ; ವಿದ್ವಾಂಸ ; "'ದ್ಲುಕ್ತನ್ನ, ಪ್ರಹತಃ ಕಣ್ಣ ಸಂಸ್ಕೃಕು - ಈ ಇ 
ಪಂಡಿತಂ” (ಹಲಾ, ೫9 7೬), ಕಂ 
ಸಯ್ದತಿ (ನಾ). ೧. ಬುದ್ಧಿವಿಕಾಸ ; ಮಾನಸಿಕವಾದ ಪಠಕ್ಕತೆ : ಸಯ್ವತಿಗೂ, 
ನಾಗಪಿಕತೆಗೂೂ ಆತ್ಮಕ್ಕೂ ಧೌತಿಳದಬ್ರುಗಳಿಗೂ ಇರುವ ಅಂತರವಿದೆ. ಬಾಗವತ 
ಸಯ್ಯತಿಯಾಗದೇಳಾದರೆ. ಅದರಲ್ಲಿ ಆಧ್ಯಾತ್ಮಿಕ ಒಳ್ಳೆಯತರ ಸೇರಬೇಕು ; ಒಳ್ಳೆಯ 
ತದವೇ ಸಂಸ್ಕೃತಿಯ ಸಾರ (ಭಾಂಡ ೫); ಮುಖವನು ಕಾರ್ಯವಿರತವಾದಾಗ ಆತ ದುಮ್ಪು 
ವಕಾಖಗೊಳ್ಳುತ್ತದೆ . . ಹೀಗೆ ತೋರಿಬರುವ ದುಮೋವಕಾಸದನ್ನೇ ಸಂಸ್ಕೃತಿ 
ಎನ್ನಬಹುದು (ಅಳು. ಕಾ. ೨. ಒಂದು ದೇಶದ ಅಧವಾ ಜನಾಂಗದ 
ಮಾನಸಿಕವಾದ ಸಾಧನೆ : ಜೀದವದೇ ಲಯಬದ್ಧವಾಗಿ ಒಟ್ಟಂದದಿಂದ ಕೋ 
ಬೇಕು. ಅದೇ ನಿಜವಾದ ಸಯ್ಯತಿಯ ಉುಡುಹು (ಇಷಿಮ ೧೩); ನಿಯ. , . ಬನ್ನು 
ಸಂ್ವಹಿಯ ದುಖುಟಮಣೆಯುಗಿ ರಾಠಾಜಿಸುತ್ತಿದುವೆ | (ಉಂ ೧೩೩). ೬. ನಾಗರಿಕತೆ: 
ದೇಶದಲ್ಲಿ ವರಂವರೆಯಾಗಿ ಬಡೆದು ಬಂದಿರುವ ಸಂಸ್ಕೃತಿ ಸಂಪ್ರದಾಯಗಳನ್ನು ನಾಧ್ಮರಾದ 
ಸಮಸ್ತ ರೀತಿಗಳಲ್ಲೂ ಉಪಯೋಗಿಸಿಕೊಳ್ಳದೇಕು (9೫೫೬. ೧೬೯). ನಂ.) 
ಸಯ್ಯತಿಸು (ಕ್ರಿ). ಸಂಸ್ಸೆತದಲ್ಲಿ ಮಾತನಾಡು : ಮರಗಳಲಿ ಕೋಗಿಲೆ 
ಬಿಸೂಲಹೂಳಿನಿತಿಲೆ, ಕು ಆ ಎನುತ್ತ ಕಬೋತ ಸಂಸ್ಕೃತಿಸುತಿದೆ (ವೈಶಾಮಿ ೩೪-೨೬೦), 
ಹಂತ್ಕೃತ 4 - ಇಡು) 
ಸಂಸ್ಕ್ರಿಯೆ (ನಾ). ೧ ಸಜ್ಜು ; ಸಿದ್ಧತೆ. ೩ (ದೇಹಶುದ್ಧಿಗಾಗಿ ಮಾಡುವ) 
ಧಾರ್ಮಿಕವಿಧಿ ; ಸಂಸ್ಕಾರ. ೩. ಅವರಕರ್ಮ ; ಉತ್ತರಕ್ರಿಯೆ. 
(ಹಂ. ಸಂಸ್ಕ್ರಿಯಾ) 


೫] ಸಂಪೃಲಿತ (ನಾ). ದೋಷ ; ತಪ್ಪು : ಎನು ಕರದಲ ಪ್ರಯೋಜರವೇರು 


| ಮಾರುತಿಯ ಯದುಖಾರದಿಂದಮುಂ ಬೋಡಿ... 


“| ಮಾಡಲು ಕುಳಿತುಕೊಳ್ಳುವ ಸ್ಮಳ 


ಎಮ್ಮುತ್ನಾಷತತ್ತಿಯೊಳೇಮ ದುರ್ಫಟದೇಮ ಶಂಕಿತದೇನು ಸಂಖ್ಯೇ ಟಾ 
ಸಂಕಲ್ಪ) (ಇಣ್ಮುನ, ೨-೧೦). ಹಂ) 

ಶಂಪ್ರರ (ನಾ). ೧ ಹಾಸುಗೆ ; ಶಯ್ಕೆ. ೩ ಹುಲ್ಲು ಎಲೆ ಮುಂತಾದುವು 
ಗಳಿಂದ ಮಾಡಿದ ಹಾಸುಗೆ : "'ಸಂತ್ರರ ॥ - ೧ ದರ್ಭೆಯ ಹಾಸಿಗೆ ಯಜ್ಞ 
ಎತೇಷ ೨"" (೩ಲ್ದಾ ಇ). ೩. ಪದರ ; ಮದಿರೆ ; ಸ್ತರ : ಅವುಗಳು ನಂದ 
ಸಂಸ್ತರಣಳಲ್ಲಿ ದೊಡೆಯುತ್ತದೆ. ಆ ನೆಲದ ಧಾಗಗಳು ಐದಡು ಐದದು (ಸಂಪ್ರರ) 
ಗಳಾಗಿ ಒಂದರ ಮೇದೊಂದು ಸಿಗುದ್ರದು (ಬಾತ, ಇ ಚಾ); ಆದರ ಮೇಲಿನ ಸಂ್ರರ 
ಕೆಂಪಾಗಿದ್ದರೆ, ಕೆಳಗಿನ ಅಂಟೆಲ್ಲ ಬಿಳಿಷೆಡಿನ ಮುಣ್ಗೆನದು (ಲಂಕ ಎ 
೪. ಯಜ್ಞ ; ಯಾಗ : ''ನತ್ರಂ ಸದಂ . . . ಸಂಸ್ತರಂ ವಿತಾದಂ ಯುಗತ್ಯತ್ಕ 
ಮೆವಿಸಿಕ್ಕು'' (ಯಾ ೩೩-೧೩). Un) 

ಸಯ್ತದ (ನಾ). ೧. ಹೊಗಳಿಕೆ ; ಸ್ತುತಿ : ದ್ಯುದುವದಬಂಧದುಂ ಬಗೆಯ ಭಾವದ 
ಮೆಡ್ದುರಿಯುಂ . . . ಮೆಟ್ಟಿ ಮೊಗ್ಮೆದ ಪುಳಕಂಗಳಿಂ ಪಯಪದೊಳ್‌ ಳರೇಣ್ಮದ 
ಹರ್ಷಟಾಷ್ಟದರ್ಷದಿನನುರಾಗದುಂ ಪಡೆದ ಸಜ್ಮನಸಂಶ್ರದಮೊಂದೆ ಶಾಲದೇ 
(ಅಯಾನಾ ೧-೫೯); ಬರಯೊಗಂದ್ರಳೆದುಜಸಂತ್ರದಜಯವ್ಯಾನೂ . . . ಧೋಂತದೆ 
ಕೇಳಲಾಯ್ಡು ಗೆಲೆವಂದಂದೋಧಿವಿಭಿ.೧೯ಹದುಂ (ಜ್‌ ೧-೪). ೨. ಗುರುತು ; 
ಪರಿಚಯ : ''ಐರಿಚಯಂ ನಂತ್ರದಮೆದಲೆ ಮೊಗವಣ್‌ಶ"' (ಬಾಬಾ, ೧೬೪-೬೨). 
೩. ಸಲುಗೆ; ಅನ್ಮೋನ್ಮತೆ. ೫೩ 

ಶಯ್ತದನ (ನಾ). ೧ ಸ್ತುತಿಸುವುದು : ಧಯಮಖಿಲಾಗಿರಕ್ಕೆ . . . ಸಂಸ್ರದರದೆಂದೀ 
ಕ್ರಿಯೆ ಖಮ್ಮಗ್ಮಷ್ಟಿಗೆ ರೋಡ ಯಥಾಕ್ರಮದಿಂ ದೃತಿಕ್ರಮಂ ಶಾಬಕ್ಕುಂ (ಅಯಾ ೩ ೪); 

ಸಂಸ್ತ್ರದವವೂರ್ವಕಂ 
ಮುಉಲಿತಾಂಜಲಿಗಳಾಗಿರ್ವುದುಂ (ಆರಾಡೂ ೧೧-೬೦ ೮). ೨. ಪರಿಚಯ; 
ಗುರುತು : `'ಪಂಚಿಯಮದು ಸಂಸ್ತದಪಂ'' (ಪಾಟ ೧-೯), ಸಂ) 

ಸಂಸ್ತಾದ (ನಾ). ೧ ಹೊಗಳಿಕೆ ; ಸ್ತು. ೨. ಒಟ್ಟಾಗಿ ಹಾಡುವಿಕೆ. 
ಒ ವೇದಘೋಷ. ೪. ಯಜ್ಞದಲ್ಲಿ ಬ್ರಾಹ್ಮಣರು ದೇದಘೋಷವನ್ನು 

3 *ಸಂತ್ರಾದು , . . ಯಜ್ಞಗಳಲ್ಲಿ 


ಉದ್ಗಾತ್ಯಗಳಾದ ದ್ರಾಹ್ಮಣರು, ಸಾಮಗಾಸಮಾಡುವದಕ್ಕೆ ಕಂತುಕೊಳ್ಳುವ 


ಹ್ಮಳ, ನಾಮಗನಮೆವ 


ಸೆಯ್ತುತ (ಗು). ೧. ಅತಿಶಯವಾಗಿ ಕೊಂಡಾಡಿದ GN. 
೨. ಗುರುತಿನ ; ಪರಿಚಯವುಳ್ಳ. ೩. ಸಲುಗೆಯ ; ಅನ್ಕೋನ್ಶತೆಯುಳ್ಳ. 
(ನಾ). ೪. ಪ್ರಶಂಸೆಗೆ ಪಾತ್ರನಾದವನು : ಅತಿಲಲಿತಾರ್ಯಪೇಪಮಂಬಟ್ಟರೆ | » 
ಸುಣ್ಡವಸಂಸ್ತುತಂ ನಿಚಾಕೃತಿಯನೆ ಬಂದ (ಕುಲವು ೯:೬೦). (ಕಂ) 

ಸಯ್ರತಿ (ನಾ). ೧ ಸ್ತುತಿ ; ಹೊಗಳಿಕೆ : ಆದುಸಮಭತ್ತಾಂಪ್ರಿಗಳಿನರ್ಟಸಿ 
ಸಮುಸ್ವಾಂಗಂಗಳಂ ಹೊಂದಿಸಿ ನಮಿಸಿ ಟಾತುರ್ಯರಂಂಸುತಿಗಳಂ ದುಡಿ (| 
ಜಾ-ಬ); ದೇದಮುಬದ ನಕಲಲೋಕಸಂಬ್ರುತಿಯು ಬೆಂಬಲದ ಸೀತೆಯ ತವಳೆ ಮಿಗಿರ್‌ | 
ನಿನ್ನ ಆಸ್ಮಾತಮು ದೀರ್ಫಿಮೌನದ್ರತಂ (ಭರಾಮು. ೧೯-೫೬೩), ೨. ಒಟ್ಟಾಗಿ ಸ್ತೋತ್ರ | ಬ 
ಮಾಡುವಿಕೆ. (ಮು) 

ಸಂಸ್ಟುತ್ಯ (ಗು). ೧ ಅತಿಶಯವಾಗಿ ಕೊಂಡಾಡಿದ ; ಬಹಳವಾಗಿ ಪ್ರಶಂಸೆ 
ಮಾಡಿದ : ಸಂಗ್ರಾಮರಾದು ದುಲಪರ ನಂದನವನಂ ನಂಖ್ಲುತ್ಮದಂದಿಬನಂ 
ಜರಮಣ್ಮಳತೂಚಕಾಲು (4. ಜು. ೨-೪ ;೦0). ೨. ಕೊಂಡಾಟಕ್ಕೆ ಪಾತ್ರವಾದ: 
ಶ್ರೀದರ್‌ ಮುನದ್ರದರ ಮುವಿಜನಾನಂದ ಸಂಖ್ತುತ್ತಹಿಂಧುಸ್ತೋಮಾಳಂಕಾರಿತಾಂ 
ಧೋನಿಧಿನಿರುವಮದೋಧಾತರೂ (ಬಮ ೧-೧). (ನಾ). ೩. ಸ್ತೋತ್ರ ; ಸ್ತುತಿ: 
ಅತಿ ಸಂಪ್ತುತ್ಮದಂ ದಸಡುತ್ತ . . . ಬೋದನದು ಕಿತ್ಕದಿದಐರು 
(ಬಜ ೫-೩), ೪. ಕೊಂಡಾಟಕ್ಕೆ ಲಾತ್ರನಾದವನು; ಸ್ತುತಿಗೆ ಅರ್ಹನಾದ 
ವಸು: ಉದ್ದಾದುಸಂಖ್ರುತ್ಮನುದ್ಧತ ತುದ್ಧಲತ್ಮಬಿಭಿರಾದು (ಕೋಲಾ ೧-೧), ಪಂ) 

ಸಂಸ್ತೂಯ (ನಾ). ಸ್ತುತಿಸಲ್ಪಡುವದನು : ಕೊಂಡಾಡಲ್ಪಡುವವನು: 
ವವಜಧವಮುಸ್ಕಸುರವಿತೆರರಂಸ್ಟೂಯೆ ಬಯ (ಕಡ ೩೨ ರಜ), (ರಯ) 

ನಂಪ್ತೂಯಮಾನ (ಗು). ೧. ನುತಿಸಲ್ಪಡುವ : ಹೊಗಳಲ್ಬಡುವ : 
ಶ್ರೀದುರ್ದೀದುರುರ್ಯಾರ್ದ್ವಗುಣಜನೆಸಯ್ರೂಯಮುದ ಧರ್ಮಸಾರತಿ (ಕಾ. 6೩ ೧: 
ಕು. ಟಾ): ಅಬಿ ದಿವಿಜದೂದಿದ್ಯಂದರುಪ್ರೂಯಮೂವೆ ತ್ರಿದಿದಾದತರಣಾಯ್ಕಾ 
ಭನೇಳಪ್ರಹಿಟುದ್ಧನಿಯುಖರ್ಗದಹಿಮುಳರ್ಣಂ (ಅಂದಾ 6 ಈ) ; ಸಕಲಾಗ್ಬದ 
(ಅಂ ೧೪-೩). (ನಾ). ೨. ನುತಿಸಲ್ಪಡುವಬನು ; ಹೊಗಳಿಕೆಗೆ 
ಪಾತ್ರನಾದವನು : ಸಕಲಧುಷಸಸಂಸ್ಯೂಯಮಾನಂ ಚಾಳುಕ್ಕದಂತೋದ್ಭದಂ 
ಅಚಲಾ, ೧-೧೪೪ ಅ); ಖುಡಗರದೆ ಸಂಸ್ರೂಯದೂಮಾಗುತ್ತಭುದಾದಿಗಳು ವಿಷ್ಣು 
ಪೂಜ ಖುತೆ ಸುಖಮಿರ್ವಂ (ಅಲಾದ ೧೨-೬೫), (ರ) 

ಸೆಯ್ತೆ (ನಾ). ಲಿಖಿತವಾದ ರಾಜಶಾಸನ; ರಾಡಾಜ್ಜೆ : ಶ್ರೀಡುತುಡುಗಂಣದೇವನು 
ತಿರುದಡಿಯ ದೊದಲಿಗ್ವುರದೊ[ಡೆ)ಯನಾಯನಾರುಗೆ ಆ ಬ್ರಾನಕರಿಗೆ ಕೊಟ್ಟ ಸಯ್ತೆ 
(ಕೌಸಾ maw ೬, 1370). 16 ಹೆಂ. ಸಂಸ್ಕ) 

ಸೆಂಸ್ಪ್ಯಾಯ (ನಾ). ೧ ಗುಂಪು ; ಸಮೂಹ : ಕನ್ಮಾಂತ್ಸನಯ್ನ್ವಾಯಕ್ಕೆ 
ಜಾಯಳರತ್ನದುವಿಒದ ನಾಗತ್ರೀಕನ್ಮಳೆ. . , ಆಗ್ನಿಧೂತಿ ಮುವಿವನಮಾದನದಿಂದೆ 
ನೋಡಿ (ಕುಜರು, ೬.೧ ೮). ೩. ರಾಶಿ ; ಒಟ್ಟಿಲು. ೩. ವಿಸ್ತಾರ ; ಹರಹು. 
೪. ನೆರೆಹೊರೆಯ ಪ್ರದೇಶ ; ಹತ್ತಿರದ ಸ್ಥಳ. ೫ ಊರಿನ ಹೊರಪ್ರದೇಶ. 
೬- ಮನೆ ; ವಾಸಸ್ಕಳ : ''ಸಂಪ್ಮಾಯಃ - ಸಮೂಹ, ೮೬೮ ಸುತ್ತಣ ದೈಲು, ದುವೆ'' 
ame vor ba) 

ಸಂಸ್ಥಾನ (ನಾ). ೧. ಸಾಹಚರ್ಯ ; ಒಡನಾಟ. ೨. ಮೊತ್ತ ; ಸಮೂಹ. 
೩. ಆಕಾರ ; ಆಕೃತಿ. ೪. ಮೂಲರೂಪ. ೫ ಪಟ್ಟಣದ ನಡುವೆ ಅಥವಾ 
ಅದರ ಸುತ್ತಮುತ್ತಲಿರುವ ಬಯಲುಪ್ರದೇಶ. ೬. ಸಾಮಾಖ್ಮ ; ಹತ್ತಿರ; 
ಸಾನ್ನಿಧ್ಯ. ೭. ಆಕ್ಕಪಕ್ಕ ;ನೆರೆ. ಆ. ನಾಲ್ಕು ರಸ್ರೆಗಳು ಕೂಡುವ ಸ್ಥಳ ; ಚೌಕ: 
*'ಸಂಸ್ಕಾದಂ, ಚತುಷ್ಕಢಂ - ಈ ೨ ಡೌಪಟ್ಟಂ'" (ಕರಾಡ. ೪೪-೬೪). ೯. ನೆಲೆ; 


ಸೆಯ್ಮಾಪಕ 


» «ಎ ಬಚಾವುಲಿದ ಸಯ್ಯಾವಕ್ಕೆ ಬಂದು (ಹೈರನ. ೫7); ಅವನು ದುಮಸ್ಸು ಮೂಡಿದ್ದರೆ 
ಮೆಗನ ಸಂಗಡ ಸೇರಿ ಆ ಸಂಸ್ಥಾನವನ್ನು ದಾತ ಮುಡಬಹುದಾಗಿತ್ತು (ಕೂ. ೯೪). 
೧೧. ಮುಖ್ಯನಗರ; ರಾಜಧಾನಿ : ಶಿರವ ತಡಹುತ ದೇದತ ಪುರಷರದ 
ಬೀಳ್ಕೊಂಡರು ದುತಾರಧ ಹರಿದು ನಿಜಸಯ್ಕ್ಮಾವಸಂಗತಬಾಯ್ಡು ನಿಮಿಷದಲಿ 
(ಅವಾ 4). ೧೨. ಮರ : ನಯಾಗಿ ಸಂ್ಯೋಷದಂದ ಜ್ಞಾನಸಾಗರನಾದ 
ಯತಿರಾಜನನ್ನು ನಮ್ಮ ಬಳಿಗೆ ತಂದೊಟ್ಟಸಿದೆ. ನಮ್ಮ ಸಯ್ಯಾವಕ್ಕೆ ಮುಹೋವಳಾರ 
ದೂಡಿದೆ (ಊಂ. ೬); ಶ್ರೀಮದಾಚಾರ್ಯರು ಸಂಸ್ಥಾನವನ್ನು ಪ್ರಧದುತಿಷ್ಮಲರಾದ 
ರದ್ಮಾನಾಧಹೀರ್ಥರಿಗೆ ಒಟ್ಬಿಸಿ ಬದುಳಾತ್ರಮನ್ಕೆ ತೆರಳಿಚ ಪಂತರ, ವೆರಪರಿಶೀರ್ಧರೇ 
ಮುಂತಾಗಿ ಅದೇಕೆ ಮಂದಿ ಮುನಿಗಳು ಇದೇ ದೂರ್ತಿಗಳಿ ಆರಾಧನೆ ಮಾಡಿದರು 
(೬ ಟೂ). ೧೩. ರಾಜ್ಯವನ್ನು ಆಳುವ ವ್ಯವಸ್ಥೆ ; ಸರಕಾರ. ೧೪. ಇರವು; 
ಸ್ಮತಿ ೧೫೨ ರಚನೆ ; ನಿರ್ಮಾಣ ; ದಿನ್ಮಾಸ: 'ಅಕ್ಟರಸಂಸ್ಥಾನ' ಪರಾ. 
೧೬. ಸಾವು ; ಮರಣ. ಊ (ಜೈನ) ನಾಮಕರ್ಮಗಳಲ್ಲಿ ಒಂದು ; 
ಶರೀರದ ಆಕೃತಿಯನ್ನು ನಿಶ್ಚಯಿಸುವುದು : ನರಳ ರಗರಲಗ್ಗಾಕ್ಕು 
ಕಾಗ್ನಿನ್ಬುಲಿಂಗನ್ಬುರದದಿರಲಲಾಳ್ನಾಗೇಹ ಮೂಲೈಕಧಾವಶ್ವರಿತವಿಚಲದಹ್ಮಿಗ್ರಂಧಿ 
ಸಂಸ್ಥಾನಬಂಧರ್‌ ವಿರವರುಮುನಾದರ್‌ ರಾಠಕಲ್‌ ಬರ್ದುತಿರ್ವರ್‌ (ಅ೦ಿಫ ೫-4); 
ತಡುವಾಂತನದುಯದೊಂಳವ್ಮತಳದೇದನೀಯದೇದಗತಿ . . . ನಂಸ್ಥಾರಾ 
ಗೋಬಾಂಗಸಂಜನದ , . . ವೀಚ್ಛೆಗ್ಯತ್ರಂಗಳೆಂವೆಟ್ಟತೈರಡುಂ ವ್ರತೃತಿಗಳಂ 
ದೂರೀಕೃತಂ ಮಾಡಿ (ಕಉಡಶಿ. ೧೬-೨೦ ಈ); ಪಿಂಡಾವಿಂಡಧೇದದಿಂದಂ 


ಶೆಂಬನೆಗೂ ರಸಛಾವರಮ್ಮನಂಸ್ಥಾದಳದೃತ್ಮದೂ ಪರದುತತ್ತ್ವಸುಖಳ್ಕೆಗೆಯಾಗಿ 


೫] ಕೋಶ" ಗೋಹೀಬಿಟಿ ಶೋಪ್‌ದಳ್‌ (ಜಗಲಿ ೧-ಗಾ ಹಂ) 


ಸಂಯ್ಮಾನಎಟೆಯ (ನಾ). (ಚೈನ) ಧರ್ಮಧ್ಯ್ಕಾನದ ನಾಲ್ಕು ಪ್ರಕಾರಗಳಾದ 
ಆಜ್ಞಾ, ಅಲಾಯ. ವಿಪಾಕ ಮತ್ತು ಸಯ್ಥಾನವಿಚಯಗಳೆಂಬುವುಗಳಲ್ಲಿ 
ಒಂದು ; ''ಜೀವಾದಿ ತತೃಗಳೊಡಗೂಡಿದ ಲೋಕದ ಸ್ವರೂಪ, ರಚನೆ 
ಮತ್ತು ಅಲ್ಲಿನ ಜೀವಿಗಳ ಸ್ಮಿತಿ ಇವುಗಳ ಚಿಂತನೆ ; ಲೋಕಾಉಾರಚಂತನೆ'' 
(ಜಣ. ೨೩೧) : ಭಟಾರರಾಜ್ಯಾವಿಚಯಮುಖಾಳವಿಚಯ ವಿಪಾಳವಿಚಯ 
ಸಂಸ್ಕಾಪದಿಚಿಯಮೆಂದೀ ನಾಲ್ಕು ಧರ್ಮಧ್ಯಾನಂಗಳಂ ಧ್ಥಾನಿಖಿತ್ತಂ (ಇಡ್ಮಾಂಯ ಕ್‌); 
ಅಂತು ಯೋಗಯೋಗ್ಮ ದಾಷ್ಮಶಾಮಗ್ರಿಯೊಳ್‌ ಮುನ್ನರು ಬೆಚ್‌ದು . , 
ಆಡಗ್ಭಿದಿಚಯಮವಾಯವಿಟಿಯ ದಿಪಾಕವಿಟಿಯ ಸಂಸ್ಕಾಪವಿಟಿಯಮೆಂಬೀ ವಾಲ್ಕುಂ 
ಛರ್ಮಧ್ಮಾನದುಂ ಧ್ಯಾಬಸುತ್ತುಂ (ಅವ್ರ ೧೨೧೫ ಐ); ತೆದದಾಟ್ಟಾದಿಟಿಯ . . . 
ಸಂಸ್ಥಾನವಿಟಿಯವೆನೆಯುವ ಪೆಸರ್ನೆತ್ತುವು ನಾಲ್ಕುಂ ತಮ್ಮೊಳೆಜೆಯೆ ಧರ್ಮಧ್ಮಾನಂ 
(ಪುಷ್ಪಪು ೧7-೬೬), (ಹಂ) 

ಸಂಸ್ಥಾವಿಕ (ನಾ). ೧. ಸಂಸ್ಥಾನದ ಒಡೆಯ, - ಅಧಿವತಿ : ಉಳಿದ ಸಂಸ್ಥಾಬಕರೆಲ್ಲ 
ಹೆಚ್ಚಾಗಲಿ ಕಡಿಮುಯುಗಲಿ ಇಂಗ್ಲಿಪ್‌ನರಳಾರದದರ ಆಶ್ರಿತರಾಸಿದ್ದಾರೆ 
(ಮಾಜಾ ಅಗ); ಆತನೆ ಕಾಲದ ಉಳಿದ ರಜಟುತಶಂಗ್ಗಾನಿತರೆಲ್ಲ ದೊಗಲ 
ಚಿಕ್ರವರ್ತಿಗಳಿಗೆ ತಲೆಬಾಗಿದ್ದಳು (೪. ೪). ೨. ದೇವಸ್ಥಾನದ ವೃದಸ್ಮೆಯನ್ನು 
ನೋಡಿಕೊಳ್ಳುವವನು ; ಪಾರುಪತ್ಮಗಾರ ; ಸ್ಮಾನಿಕ : ಈ ದೇದಸ್ಮಾಗದ 
ರಥೋತ್ಸವವನ್ನು ಇಲ್ಲಿಯ ಸಂಪ್ಕಾನಹೇ ಚೆನ್ನಾಗಿ ಮುಡಿಸುತ್ತಾದೆ (ಮುಂ ೫-೧೮೪). 

(ol 
ಸಂಯ್ಥಾವಕ (ನಾ). ಸಂಸ್ಥೆ, ಪಂಥ ಮುಂತಾದುವುಗಳನ್ನು ಸ್ಥಾಪಿಸಿದವನು : 


ವಾಸಸ್ತ್ರಳ : “ಸಯಸ್ಥಾನಂ, ಸ್ನಾರ್ವೆಶಃ - ಈ ೨ ನಿಲಧು'" (ಅಲಾ. ತಾ ೧೦. ಆ) ಸದವ್ರಜ್ಮಸಂಸ್ಮಾವಳವೆನಿಹಿದ ವಿದ್ಮಾರಗ್ಮರೂ ಬಗ್ಮುಪರಾಯರಷ್ಟು ಕಾಲ 


ರಾಜ್ಯ ; ಬ್ರಾಂತ್ಮ : ಯಾ ಹೈದರಲ್ಲಿಖಾನರ ಓರೇರು ಪೂರ್ವದಲ್ಲಿ ಅರಬ್ಬದೇಶದಿಂದ 


ಸಾಮ್ರಾಜ್ಮಜಾಲಕರಾಗಿದಲಿಲ್ದ (ಇವವ, ೧೯೩ ಟಂ) 


ಸಯ್ಮಾಪತ್ತನ ಅಎಬಾ ಸಂಸ್ಕೃತಿ 
ಸಂಸ್ಥಾಹತ್ರನ (ನಾ). ಮ್ಯಾಖಾರಕೇಂದ್ರವುಳ್ಳ ಬಟ್ಟಣ ; ಸಂತೆ ಸೇರುವ ಪಟ್ಟಣ : ೧೯. ರೂಪ ; ಆಕಾರ. ೨೦. ಮಾಡಿದ ಕೆಲಸ, - ಕೃತ್ಯ : "`ಮರಣಂ ದೂಡಿದ 
ಸಂ್ಕಾವತ್ರದ - ಪಂತೆಪ್ಟಿಣ (ರುಖ ೫೯೨ ಪ್ರಯೋ) (ಸಂ) | | ಕಾರ್ಯುಮಿಪ್ಪ ಪದಮುಂ ಸಂನ್ಮಾಭಿಛಾರಂ'' (ಕಣಾದ. ೧೬೨. ಗರಂ. ಬಂತ್ಕಾ| 
ಸಂಸ್ಥಾಪನ (ನಾ). ೧. ಕೂಡಿಹಾಕುವುದು ; ಒಟ್ಟು ಸೇರಿಸುವುದು. | : ಸಂಚ್ಟರ್ಶ (ನಾ). ೧ ನಿಕಟಿಸಂಪರ್ಕ; ಹತ್ತಿರದ ಸಂಬಂಧ, - ಸಾಹಚರ್ಯ : 
| : ಒಂದು ದಾಹಾರ್ನನಾ ಸಂಸ್ಟರ್ಶದ ಅರುಭನ ಬೇಕು (ಕಾಹ. ಕಾ). ಪಿ. ಸೋಂಕು; 
ತರುವುದು. ೪. ನೆಲೆಗೊಳಿಸುವಿರೆ ; ಶಾಸ್ಶತವಾಗಿ ಇರುವಂತ ಮಾಡುವಿಕೆ. || | ಮುಟ್ಟುದಿಕೆ; ಹಿಡಿಯುವಿಕೆ: "ರಾಹುಸಂಪ್ಟರ್ಶ' ಪರಾ. ೩. ಒಂದು 
೫. ಶಾಸನ : ನಿಬಂಧನೆ. [೩,1 ಗೂಡುವಿಕೆ ; ಸೇರ್ಪಡೆ : ಶೃಂಗಾರದ ಅಂಗಗಳಿಗೆ ಶೃಂಗಾರವಿರುದ್ಮದಾದ. 
ಪಂಯ್ಥಾಪನೆ (ನಾ). ಆ ಸಯ್ನಾಪನ ೪ : ತಿದಾಖ .... ಚಾ | ರೆನಣಳ ಸಂಸ್ಸರ್ಶದು ಬರುವುದು ದೋಪವಾಗುವುದಿಲ್ಲ (ಲ್ಮಳ್ನಾರೋ. ೧೮೬). 
ಆಶ್ರಯವನ್ನಾಗಿ ಸ್ಮರಾಜ್ಮ ಸಂಸ್ಥಾಪನೆ ದುಡಿದರು (ಲಾಸ ೧೩), 150, ಸಂಸ್ಮಾವನ1 | | ೪. ಇಂದ್ರಿಯಮೂಲಕವಾಗಿ ಉಂಟಾಗುವ ಅರಿವು : ಅನುಭವ 16.1 
ಜಂಸ್ಕಾಪಿಹು (ಕ್ರಿ). ಸ್ಮಾಪನೆಮಾಡು ; ನಲೆಗೂಳಿಸು : ಶ್ರುತಿಸಿದ್ಧದೂಡಿ ; | ಸಂಸ್ಪರ್ಶನ (ನಾ). ಮುಟ್ಟುವಿಕೆ: ಸ್ವರ್ಶ: ಮುಲತರನು ತನ್ಮುತ್ತದುಂಗದ 
ವದಾದುಹಜ್ಯರೀಕದೊಳಾ ಶಿವಲಿಂಗಡುಂ ಗೋದ ಖಪಾಮರಲಾಗದುಷ್ಟಂತೆ || ಕಲದೊಳಿಟ್ಟಂದೆನ್ನ ಕಚ್ಬಂ ಕಳೆಯಲಾಅರು ಧಕ್ತವದಸನಂಸೃರ್ಶನದೊಳಿಂದಾ 
ಸಂಸ್ಥಾಪಿಸುವದೇ ಕ್ರಿಯಾದೀಕ್ಟೆಯೆನಿಸುವದು (ಎ04 ೧೧) : ಧರ್ಮಸಂಸ್ಮಾಪಿಸುತ ! | (ಬಖ್ರಾ ೧೨-೬೬೬ 150, 
ಬಹುತುವಳರ್ದ ತೋರುವ ಕರುಕಿಯೆ (ಊಟ ೧೩೬ (ಸಂಯ್ದಾಪನ 4 - ಇ)! ; ಸಂಸರ್ಶೆ (ನಾ). ಸುವಾಸನೆಯುಳ್ಳ ಒಂದು ಬಗೆಯ ಗಿಡ; 
ಸಯ್ಮಿತ (ಗು). ೧ ಜೊತೆಯಾಗಿರುವ ; ಸೇರಿರುವ. ೨. ಪಕ್ಕದಲ್ಲಿರುವ ; ಮುಳ್ಳಗೆಸೆಯ ಗಿಡ: ಜನಾ ಜಹೂಳಾ . . . ಸಂಸ್ಕೃತ -:೬ ಕೋರಿಂದೇಗಿಡದ 


ಹತ್ತಿರದಲ್ಲಿರುವ. ೩. ಶೇಖರಿಸಿದ ; ಸಂಗ್ರಹ ಮಾಡಿದ. ೪. ನೆಲೆಗೊಂಡ ., । ಮಡು ಚಿಕ್ರಬರ್ಶೀಸೊಪ್ಪು"' (ಒದ್ದಾಟ. ೧೯೩೬ (ನಡ ಸಂಸ್ಕೃತ 

ಸ್ಮಿರವಾದ : ನಿಗಮುಂಸ್ಕಿತವಾಸ್ಟುರಚವಾದಿಗಳನಾಯವೃಹುದೆ ಶಾರಾದಿಗಳ 146; ಸಂಸ್ಕೃಪ್ಛ (ಗು). ೧ ಒಂದರೊಡನೊಂದು ಸೇರಿದ, - ಕೂಡಿದ. ೨. ತಾಗಿದ; 
ಉತಿಗ್ರಹಬಲದ ವಿಷರೀತಯೋಗದಲಿ . . . ವವಿಡಿಸಿದನರದುರೆಯ (ಎಣ್ಮಳ | | ಮುಟ್ಟಿದ : ಂಸ್ಕೃಪ್ಟರ್ದೆದಾರಕುತ್ತರೀ ಭಕ್ತಯರ ಆತ್ಮ ಸಂದರ್ಶಜೋತ್ಸಚ್ಬದವರು 
ಆಟಂ) ೫ ವಾಸಿಸುವ ; ಇರುವು. ೬ ಇಟ್ಟಿ ; ಇರಿಸಿದೆ. ಆ ಮುಗಿದ! |! ce cl 

ಕೊನೆಗೊಂಡ. 6. ಗತಿಸಿದ ; ಸತ್ರ. ೯. ಒಂದೇ ಆಕಾರದ: ಹೋಲುವ. 1 ಸಂಸ್ಭಾಳಿತ (ಗು). ಹೊಡೆದ; ಆಸ್ಟಾಲವ ಮಾಡಿದ: ಸಂಪ್ಪಾಳಿಕೋಡ್ಮತ 
೧೪. ಆಕಾರ ಹೊಂದಿದ; ರೂಪುಗೊಂಡ. (ನಾ). ೧೧. ಗತಿಸಿದವನು; | |. ಚವಳಟಾವಳರಾಳದಿರ್ಥಸಾದಭೀಷಣಬಾದನಾ ಛೀದು (ಅನ್ನಾ ೧ 


ಹ ಕಯ] 1K೦. ಸಯ್ಬಾಲಿತ) 
ದ್ಯಾಹು - 4% ಖಸ್ತಾಹಂ"" (ಣಾ ಎಇ) ೧೨. ಆಕಾರ ; ರೂಪ. |) | ಸಯ್ಫೋಟ (ನಾ). ಕಾಳಗ; ಯುದ್ಧ ಃ "ಸಂಗ್ರಾಮ... ಸಂಕಟ... 
೧೩, ಯಾಗ; ಯಜ್ಞ. ೧೪. ಯಜ್ಞದಲ್ಲಿ ಒಂದು ಪ್ರಕಾರ. ೧೫೬ | , ಇಮದ್ಮುರ್ದ. ದಿಗ್ರಹು - ಈ ೩೫ ಉಳೆಗೂ'" (ಪರಾಯ ೩೫-೨೯), .ಫ 
ತಾತರಂಗದ ಎಳಟು ಟಗರು ಮವಗಳಲ್ಲಿ ಬಂದು: ಅಳುವವದ ನಟ್ಟ | | ಸಂಸ್ಕರಣ (ನಾ). ೧. ನೆನಪು ; ಸ್ಮೃತಿ : ಸ್ಮಂದಾಗಾರ್ತಮೀಮಿಟಾಗಗೆ ವಿಯೋಗ 
ರ. ಅಹಂ, ಪಸಿದಂ) ಶೃಣೇಕೃತಂ ತಿಳಿಯೆ ದರ್ತಿನಿ .. . ಅಂತರಂಗದ! | ಮುರ್ದಸಂಧೂೋರಯಿಯ್ಮರಣಂ (ಹತವ ೨-೧೪೫) ತಿ. ಧ್ಯಾನ ; ಚಿಂತನೆ : ಶಿರಚರಣ 
ದುದಾಬ್ರತಿಮಿದು (ಯತಾ ೫-೪. (ನಂ) [ni ಹಂಸ್ಮರಣಾಂಚಿತಾಂತಃಕರಣ ಸಜ್ಜನ ದಕ್ತಿಯನಿವಳು ಬಐಜ್ಜದುತದೇವಿ 
ಸೇಟ್ಮತಿ (ನಾ). ಇ. ಒಟ್ಟಿಗಿರುವಿಕೆ : ಜೊತೆಯಲ್ಲಿರುವಿಕೆ. ೨. ಸಾಹ ; ಹತ್ತಿರ | (ಒಳ ೧-೧). (ಸಂ) 
೩. ವಾಸಸ್ಥಾನ; ನೆಲೆ, ಇ. ರಾಶಿ; ಒಟ್ಟಿಲು. ೫. ಅವಧಿ; ಗಡು. | | ಸಂಸ್ಮರಣಸಂಚಿಕೆ (ನಾ). ವೃಕ್ತಿ, ವಸ್ತು ಅಥವಾ ಘಟನೆಯ ನೆನಪಿಗಾಗಿ 
ಒ ಇರವು : ವರ್ಮ್ಮಿತಿ, ೭ ಅಂಕೆ; ನಿಗ್ರಹ. ಆ. ಕೊನೆ; ಮುಕ್ತಾಯ. | | ಪ್ರಶಟಸುವ ಪುಸ್ತಕ : ವಿದ್ಯಾರ್ಥಿಗಳು ಬಹಳ ಅಭಿಯಾನದಿಂದ ತಮ್ಮ ಗುರುಗಳ 


೯. ಸಾವ್ರ; ಮರಣ. ೧೦. ಪ್ರಳಯ. ೧೧. ಆಕಾರ ;ರೂಪ. ೧೨. ಸಂಪರ್ಕ :| | ಂಸ್ಮರಣಸಂಚಿಕೆಯನ್ನು ಹೊರತಂದರು 60ಎ). |ಸಂಸ್ಮರಣ 4 ಸಂಚ?) 

ಸಂಬಂಧ. ೧೩. ದೃಢವಾದ ನೆಲೆ: ಭದ್ರವಾದ ನೆಲೆ : ಉಟಾಂತ |ಖ! ಪಂಸ್ಕರಿಣೆ (ನಾ). ೧ ವ ಸಂಸ್ಮರಣ ೧ : ಪೂರ್ವಾಸುಧವದ ನಂತ್ಚಿಪ್ರಸಂಸ್ಕರಣೆ 

ಪ್ರಷಾಂತಿಗಳೆರಡೂ ಕೂಡಿಕೊಂಂದಿದ್ದಾಗಲೇ ಉಜ್ಜಕ್ಕೆ ಸಂಸ್ಕತಿ (ಊ್ಯಾಜಾ 60). [ಸಂ] (ಊತ. ೩). ೨. ಹ ಸಂಸ್ಮರಣ ೨ : ಗುರುಚರಣಸಂಸ್ಕ್ಮರಣೆ ಒದಜದು 
ನಯ್ಮೆ (ನಾ). ೧ ನೆರವಿ ; ಗುಂಪು : "ನಖ ಸಂತೆಯು ನಂಯ್ಕೆಯು"' (ಟು tu us. ಸಯಲ 


೫) ; ಸೃಟಿಕ - ಘಟಕ. ಸಂಸ್ಮಾ - ಸಂತೆ (ಉಂಬ ೧), ೨. ಸಾರ್ವಜನಿಕ | | ಸಂಸ್ಕಂಸು (ಕ್ರಿ). ೧. ಡ್ಯಾಪಿಸಿಕೊಳ್ಳು ; ಸ್ಮರಿಸು. ೨. ಧ್ಯಾನಿಸು ; ಚಿಂತನೆ 
ಉದ್ದೇಶಗಳಿಗಾಗಿ ಸ್ಥಾಪಿತವಾಗಿ ಕಾರ್ಯನಿರ್ವಹಿಸಲು ಅಧಿಕಾರ | ಮೂಡು : ಸರಳ ಅಟಿಸೆಗೆ ವಿಷ್ನುದನೆ ಸಂಸ್ಕರಿಸಿದರು (ಬಯ್ಗುಳ ೩-6). 
ಹೊಂದಿರುವ ಸಂಘ ; ಒಕ್ಕೂಟ : ಸಾಹಿತ್ಯವರಿಹತ್ತು ವಿಬದಾಗಿಯೂ ಸಾರ್ವ | ಹಂಡ್ಮರಣ + - ಇದು) 

ಜನಿತವಾದ ಸಂಸ್ಥೆ ಎನ್ನುವುದನ್ನು ಎಲ್ಲರೂ ಲಕ್ಕದಲ್ಲಿರಿಸಿಕೊಳ್ಬಬೇಳು (ಕತ 6) :| , ಸಂಸ್ಮರ್ಯ (ನಾ). ನನಪಿನಲ್ಲಿರುವಂಢದು ; ಸ್ಮೃತಿಯಲ್ಲಿ ಉಳಿಯು 
ನಂನ್ಮೇಯ ಕೇಂದ್ರ ರ್ಟಿಯದ ದಿಯನ್ನದಲ್ಲಿದೆ (ಕಾಪಾ. ೫1 ೩. ವ್ಯಾಪಾರ ಕೇಂದ್ರ;| ! ದಂಧದು: ಕೇಣಾಲನಾದದು ಹೃದಯವಮನುಳಿದುದು ಅದು ತಾನಿ ಸಂಸ್ಕರ್ಯ 
ನಿಗಮ. ಇ. ನೆಲೆ : ದಾಹ್ಲಾನ. ೫ ಪಟ್ಟಣ: ನಗರ : ೬೬ ೬. ಶಯ್ಕೆ; | ಶಹುಡು ಪ್ರೇಮವು ಸಂಸ್ಥರ್ಯದಾದೂಢ ಉಲವು ಬರಲುಳಿದ್ತದೆ ಹೃದಯವು 


ಹಾಖುಗೆ : «೩ ೭ ಉದ್ಯೋಗ ; ವ್ಯವಹಾರ : ದಂಧೆ. ಇ. ಸಚ್ಚಾರಿತ್ರ್ಯ ;| ' «ಇ ತಾ ಉ ಓಂ! 

ಶಿಷ್ಮಚಾರ : “ಸಂಸ್ಥಾ, ಮರ್ಯುದಾ, ಧಾರಣಾ, ಸ್ಥಿತಿ - ೪ ಮರ್ಯಾದೆಗೆ |ಅ| ಸಂಸ್ಮಾರಳತ್ವ (ನಾ). ನೆನಪಿನಲ್ಲಿಟ್ಟುಕೊಳ್ಳುದಿಕೆ : ದ ಮುಷ್ನಂ 
ಹೆಯುಗಳು, ಹದ್ದು ತಪ್ಪದೆಯಿರುವಿಕೆ" (ಬಾಜ 27೨) ೯. ನಿಯಮ ; ನಿಬಂಧನೆ: ನಿದುಗದನವುದಾದಕಿ ತರೆನ್ಲ್ನೊಳೊಂದಲ್ಲೆ ದಿಟಕ್ಕಕ್ಕುಂ ವಿಶೇಷಂ 
“ಎಯಮದೊಳಾ ಸಂತೆ" (ಲಾ ೧೨-೧೩) ೧೦. ಅಣೆಯಿಡುವುದು. | ಜುನಿರಜಮಮುಕಾರ್ಯಸಂಸ್ನಾಲಿಕೆತ್ಸರಿ (ಅಂದ್ರಪಾ. ೯.೧೧೬), ಜಂ) 

೧೧. ಕೊನೆ : ಮುಕ್ತಾಯ. ೧೨. ನಾಶ : ಹಾಳು. ೧೩. ಪ್ರಳಯ. ೧೪. ಸಾವು; | | ಸಯ್ಮತ (ಗು). ಮುಗುಳುನೆಗೆಯಿಂದ ಕೂಡಿದ : ಜಿತರಮೇತ್ಮರ6ರನಯುತ 
ಮರಣ : "ಧರಂ. . ಸಂಖ್ದಾ, ನಿಮ್ಮ, ಅಂತಃ, ಎಮುಳಸಂ, ದೀರ್ಭನಿದ್ಧಾ - ಈ | ಸಂ(ತಾ ನಗ್ನ ತವಿರಾಲಿತವದಗೆ (ಬದಿ, ಟಟ). (ಕಯ) 


೧೨ ಸಾವು” (ಅಂಜ "೦೩ ೬). ೧೫೭ ತೋರಿಕೆ; ಪ್ರದರ್ಶನ. ೧೬. ಹೋಲಿಕೆ; | ಎ! ಸಂಸ್ಕೃತಿ (ಬಾ). ನೆನಪು ; ಸ್ಮರಣೆ : ಅಭಿಲಾಷೆ ಚಿಂತೆ ಸಂಸ್ಕೃತಿ ವಿಧುಗುಣಮತಿ 
ಸಾಮ್ಮ. ೧೬ ಸೋಮಯಜ್ಞದ ಒಂದು ಪ್ರಕಾರ. ೧೮. ಇರವು : ಸ್ತಿತಿ | | ... ಮರಣಮಂಬ ದಶಾದ್ಕಾವಿ ವಿಚಾರಪರಿಂ (ಎಣ ಗಾ೪).. (ನಂ.1 


ಸಂಹತ (ಗು). ೧ ಒತ್ತಾಗಿ ಸೇರಿಸಿದ : ಬಿಗಿಯಾಗಿ ಜೋಡಿಸಿದ. ೨. ಕೂಡಿದ ; 
ಬೆರೆತ ೩. ಗಟ್ಟಿಯಾದ ; ದೃಢವಾದ. ಇ. ಮುಚ್ಚಿದ : ಮುಚ್ಚಲ್ಪಟ್ಟ. 
೫. ಒಟ್ಟು ಸೇರಿದ ; ಗುಂಪಾದ. ೬ ಗಾಯಗೊಂಡ ; ಗಾಸಿ ಹೊಂದಿದ. 
೬. ಕೊಲ್ಲಲ್ಪಟ್ಟ. (ನಾ). ೮. (ಬಡಿಸಲಾರದಂತೆ) ಗಟ್ಟಿಯಾಗಿ 


ಖೇರಿದುವುದು : "'ದೃಢನಂಧಿ, ಸಂಪತು - ದೃಢವಾದ ಕೀಲು ಉಳ್ಳದ್ದು, ಚನ್ನಾಗಿ |» 


ತಗ೦ಕೊಂಡಿರುವದು. ಗಟ್ಟಿಯಾಗಿ ಬೆಒಗೆಗೊಂಡಿಕುವದು'" (ಒಲ್ಯಾಂತಿ, ೩೪೩), 


೯. (ನಾಟ್ಕ) ನರ್ತಿಸುವಾಗ ಮೊಳಕಾಲುಗಳನ್ನಿಟ್ಟುಕೊಳ್ಳುವ ಒಂದು | 


ಬಗೆಯ ಭಂಗಿ : ಸಂತತ, ಉಂಚಿತ, ಅರ್ಧಕುಂಚಿತ, ಪತ, ಉನ್ನತ. ವಿವ್ಯತ, ಐದು 
5. ಈ ವಿಳು ದೆಎಳಳಾಲ ಭೇದಂಗಳ್‌ (ಉತರ ತೀ ಲ). ೧೦. 
*'ತುಟಿಗಳೆರಡನ್ನೂ ಸೇರಿಸುವುದು'' (ಉತ್ಕಲ ೨೪ ಗದುಎಯುರ) : ದ್ಮಾದಿರ್ಣ. 
ಶೃಷಿತ, ದ್ರೆ. ಸಂಜತ, ಚಲಸಂಜತ, ಸ್ಫುರಿತ, ಬಸಿತ, ಲೋಲ - ಈ ಎಂಟು 
ಟುಖಂಧೇದಂಗಳ್‌ «ಲಾಸ್ಕರ್‌, ೬-೯7 ೮). ೧೧. ಸ್ಮಾನಕಗಳಲ್ಲಿ ಒಂದು ; ಈ 
“ಪಾದಗಳ ಹೆಬ್ಬೆರಳಿನ ಖಾರ್ಶವನ್ನು ಸೇರಿಸಿ ಸೃಭಾವವಾಗಿ 
ನಿಂತುಕೊಳ್ಳುವುದು. ಪುಷ್ಪಾಂಜಲಿ ವಿಕ್ಷೇಪ ಮಾಡುವಾಗ ಈ ಸ್ನಾನಕದಲ್ಲಿ 
ನಿಂತುಕೊಳ್ಳಬೇಕು'' 40೩೦೩ ೨೯ ಗಲ್ಮಾಲುಖರ) : ಸ್ವತ್ತಿಕ.ದರ್ಧಮಾನ, 
ನಂದ್ಮಾದರ್ಶ, ಸಂಜತ . . . ವಾಗಬಾಧ, ದೃಷಧಾಸವ - ಈ ಇದುತ್ತಮೂಜು 
ದೇಶೀಯುಸ್ಮಾ ಬಿತ೦ಗಳ್‌ (ಉತ್ಕಲ. ೭-೧೨ ಆ). ನಂ.) 

ಸಂಪತಿ (ನಾ). ೧ ಬಿಗಿಯಾಗಿ ಹೊಂದಿಕೊಂಡಿರುವಂಥದು ; ಒತ್ತಾಗಿ 
ಸೇರಿಕೊಂಡುದು. ೨. ಸೇರುವೆ ; ಸಂಯೋಗ : ದಾಶಾತ್ವ್ವ ಸಂಪತಿಯಿಂದಂ 
ಧಸಮುಂ , . . ದುತಿಯುಂ ಪೆರ್ಮೆಗುಂ (ಜಾತ ೯-2೨೫) : ಸಿಂಹಗಳಿನಂತಬಳವ 
ಪಾರಾಂಶಿಕದೊಳ್‌ ಸಂಪತಿ/ಗೊಂಡಿರ್ದವುದನೆ ಸಿಂಚಾಸರದುಸಿದುದು (ಲಿಸಾಪ, ೨-೬). 
೬. ಒತ್ತಾದುದು. ಇ. ರಾಶಿ ; ಮೊತ್ತ. ೫. ಗುಂಪು ; ಸಮೂಹ : "ನೀರವ 
ನಾಯೂ... ಸಂಹತೀ, , . ಸ್ಪೋಮು - ಈ ಸಮುಂಹಂ" (ಹರಾಡಿ ೧೪-೧) : 
ಅಂತಳಾಶನಡುವೆಯ್ದಿದ ದುಹಾಪ್ರಚಂಡಮಂಡಳಿಕೆದುಕುಬಬದ್ಧ ಸಾಮಂತ 
ಮಹಾಸಾಮಂತ ಸಂಡತಿಯುದುಂ , . . ಮೋದಿ (ಅಲಲಾ ೪:೨೮). (ಸಂ) 

ಸಂಹನ (ನಾ). ದೇಹ ; ಶರೀರ : ಅಣವಿಜಯನದರುಂರಮುಗರೂಚಣವರಿಷ್ಕತರಾಗಿ 
ತಿರುವಿವ ಗೋಣೆಯದನು ನೇವರಿಸಿದರು ಸಂತಿ ನಸಂಹನದ (ಉಳಾ. ಸಾರಧಿಯ, 
ಹಾಷಖದೆ] (ಕಾಶ, ೩-೪). ಹೇ ಸಂಡನನ. ಈ ಇದು ಛಂದಸ್ಸಿಗಾಗಿ ಮಾಡಿಕೊಂಡ 
ರೂಪದಿಂಬಹುದು! 

ಸಂಹನನ (ನಾ). ೧ ತಾಕುವಿಕೆ ; ಭಟ್ಟಿಸುವಿಕೆ. ೨. ಸೇರಿಸುವಿಕೆ ; ಹೆಗೆಯುವಿಕೆ. 
೩. ಕೊಲ್ಲುದಿಕೆ ; ಸಂಹರಿಸುವಿಕೆ. ೪. ನಾಶಪಡಿಸುವಿಕೆ ; ಹಾಳುಮಾಡುವಿಕೆ. 


ಗಟ್ಟಿತನ. 6. ಶಕ್ತಿ : ಕಸುವು. ೯. ದೇಹ ; ಶರೀರ : ಅಂತು ನಾಲ್ಕತ್ತೊಯತ್ತು 
``ದಿದಸದೊಳ್‌ ಸಮಂತುಯ್ರ್ರ ಸಂಸ್ಥಾನಳಂಪ್‌ (ಅ. ಸಂದಾಚಗಸಂಗಳುಸಾಸಿರ 
ದಿಲ್‌ ವಿಡಿಯಲಾಗಿ (ಅದಿತಿ ೫-೪೧ ೮) ; ಕ್ರವ್ಮಾದಸಂತನಟೆಕ್ರವ್ಮಾದರದೆನಗೆ 
ಅಮು್ಮಪ್ರಶನ್ವನೊಳ್‌ ಯುದ್ಧದತಿನಿಪಿದ್ದಮುಂ . . . ಅವ್ದದು (ರಾವಿ ಇಡ). 
೧೦. ದೇಹದ್ಧಳ್ಳವನು: ದಂಖಸದ್ರತ್ಕುತ್ತಲಪಂಜತತವೃಮತ್ಸಾನಿರೋತ್ಸೇಧಸಂಹದ 
ಕನತಿಸುಂ . . . ಆಗಿ ಪನ್ನರಡಸೆಯ ದುನು ವುಟ್ಟದಂದು (ಅರಿಪು ೬-೧ ರ) ; 
ಕರಿಕೆಟ್ಟಾಯಸಡೇಯಸಂಹರರ ನೂನಸ್ವಾಪದೇಯಾದಿನಾಧುನಭೀರಸೃಗಿತಂ ದೆರೇಂದ್ರ 
ವದವದ್ಮಾಲಾಧಕು (ಬಲಯ ೧೯). ೧೧. *'ನಾಮಪ್ರಕೃತಿಗಳಲ್ಲಿ ಒಂದು - 
ವಿಶೇಷತೆಯು ಉಂಟಾಗುವುದೋ ಅದು'"' (ಕೈರೋ ೩೬೧) : ತತ್ಪಯೋ 
ಗ್ಯಾಮು ಪೂರ್ವಿ ಶರೀರಬಂಧ ರಸಂಘಾತ ದರ್ಣರಸವಪಂಚಳಸಂಸ್ಕಾದ ಸಂಹನದ 
ಹುಟ್ಮಾಂಗೋಬಾಂಗದ್ದಿಕಂ . . . ನೀಟೈರ್ಗೋತ್ರಂಗಳೆಂಬ ದ್ವಿಸಪ್ರಶಿಬ್ರಶ್ವಶಿಗಳಂ 
ವಿಂದಶೇಹಂ ಕಿಡಿಹಿ (ಅವ್ರ ೧-೪೫ ಈ) ; ಅನ್ನೆತರ ದೇದನೀಯ ದೇನಗತಿ 


ರೂಪ 
H 


ಸಂಹಾಜ 


ಶತ್ಟ್ರಾಯೋಗ್ಮಾಮವೂರ್ವಾದಾರಿಳಕರೀರ ತದ್ವಂಧನನಂದಾತನಂಯ್ನಾನಾಲಗೋ 
ಪಾಂಗುಸಂಹುರದ , . . ನೀಟ್ಮೆಗೆರ್ಗತ್ರಂಗಳೇಬೆಟ್ಟತ್ತೆರಯುಂ ದ್ರಶ್ಮತಿಗಳಂ ದಂರೀಕೃತು 
ಮುಡಿ (ಅಂ ೧೩ -ಇಂ ದ). [ಬಂ.ಫ 

ಸಂಪನನನಾಮಕರ್ಮ (ನಾ). |ದೈನ] `"ಯಾವುದರ ಉದಯದಿಂದ 
ಶರೀರದೊಳಗಿನ ಅಸ್ತಿಪಂಜರದ ರಚನೆಯಲ್ಲಿ ವಿಶೇವತಯು 
ಉಂಟಾಗುವುದೋ ಅದಕ್ಕೆ ಸಂಹನನನಾಮಕರ್ಮವಂದು ಹಸರು” 
(ಹೈತಿ. ೩೩೪) : ಸಂಹರಸರರಾಮಕರ್ಮ ನದ್ಯಿದದುಳ್ಳುಂ (ಗೊಮ್ಮುಹಾ. ೪-೩). 

[0ಂ. ಸಂಜಸನನಾಮರ್ಮುನ್‌] 


! ಸಂಹರ (ನಾ). ೧. ಒಟ್ಟುಗೂಡಿಸುವಿಕೆ ; ಕಲೆಹಾಕುವಿಕೆ. ೨. ಹೊಂದಿಕೆ ; 


90 


ಹೊಂದಾಣಿಕೆ. ೩. ನಾಶ; ಹಾಳು: ''ಮೊರ್ದುಗೆ ವಿದುರ್ದಸಮಿಂತಿದು 
ಸಂಹರಾಹ್ಟಯೆಂ'' (ಉರ. ೧೦೩) ; ನತಳದುಂ ಬಂಹಂಂ ಮುದಿ ಬಂಕ 
ದುನ್ನತಿಯಂ ಪ್ರಕಟಿದ ಛಯಂಕರಂಗೆ . . . ಬಡದೈದಗಳು ಪರಿಯೇ (ಪ್ರ ೫-೫. 
[ON] 

ಸಂಹರಣ (ನಾ). ೧ ಅಳಿವು; ನಾಶ: ಮೂಢದಾರ್ಗದಲಿ ಕರೆದದಾತ್ರಂಗಿತ್ತು 
ಬಾತ್ರನ ದರಿಹರಿಸಲೀ ಎರಡಟ್‌ಂ ಸಂಪರಣಧೈದುದ್ರುದಾರ್ಯಸಿದ ಧನದು 
(ಲಗ ೩-೨೩). ೨. ಪ್ರಪಂಚದ ನಾಶ; ಪ್ರಳಯ: *ರಣಗುಣಸಂಜರಣ 
ಸಂದ್ಮಾಂತರದವಸ್ಥಾಂತರದ ಛೋಕೋತ್ಕರದ ಶಾಪತ್ರಯದ ಲಳ್ಷಣಲಕ್ಲಿತದಸಳ್‌ದು 
(ಉಣ, ೪:೬೦). ೩. ಒಟ್ಟುಗೂಡಿಸುವುದು; ಕಲೆಜಾಕುವುದು, 
ಇ. ಹಿಡಿಯುವುದು; ಗ್ರಹಿಸುವುದು. ೫. ಕುಗ್ಗುವುದು: ಸಂಕೋಚ: 
ಸೊಪುರಿಣ ವಿಸರ್ಬಣಾಾಸ್ಕದೂಬಿಮಿಂ (ಅಂಜು, ೨ ೧೦ ೮) : ಕಂಡವಣಿ ವಿ೭ರ್ದಾದಿರ್ದಗಂ 
ಎ ಅವ್ವಿದು (ಸಸ ೪-೪ವ). ೬. ಆಲಿಕೆ ; ಹತೋಟಿ. ಹಂ) 


ಸಂಹರಣದಿನ (ನಾ). ಪ್ರಪಂಚದ ನಾಶದ ದಿವಸ; ಪ್ರಳಯದ ದಿನ: 


ಸಂಚರಣವಿನದಲಿ ಜಗಳೆ ದುಲೆದ ದುಹೇಶನಂದದಲಿ . . . ಚರಲಬಾಂತೆಳಛೀದು 
ಏಂದಷು ಶಜುವಿ ಪರಬಲದ (ಬ್ಗ ಗಾ*). (೫) 


ಜ| ಸಂಪಸಿ (ನಾ). ನಾಶಮಾಡುವವನು ; ಧ್ವಂಸಗೊಳಿಸುವವನು : ಉಳು 


ಈ. 


ತು ಆಗಾ ಧೂಧಾರಕರ ಸಂಪನಿ ಣಾ (ರಾ. ೧-೪೨) |< ಸಂತಾರಿ) 

ಸಂಹರಿಸು (ಕ್ರಿ). ೧. ನಾಶಗೊಳಿಸು ; ನಿರ್ನಾಮಮಾಡು : ರಿಖಬಂಮಂ 
ಸಂಪರಿಸುವ ಬಗೆ ಬಗೆಯೊಳ್‌ ತಟ್ಮ್‌ರೆ ವಿಂಡಂ ವದ್ರುಬುಳಜನಂ ಜೀಚಂದ್ರಂ 
(ಉಐತಿಪು ೪-೫) : ಶಿದನೆಮಯವನುದ್ಧರಿಸುವೆ ದರಸದುಯದಂ ಸಂಶರಿಸುದೆ 
(ಣರ. ೪-೪೫) : ಸದಳಿದಲಿ ಧಮಿವಿನಲಿ ಗದಯಲ್ಲಿ ಕರಹಶಿಯಲಹಿತಾಸ್ತ್ರವನು 
ಸಂಚರಿಸಿ ಬೀಸಿತು ಛೀಮಮೂಾರುತ ಕರ್ಣದೇಘದಲಿ (ಐಪ್ನಾರೂ ೧೬-೪೬), 
ಪ. ಕೊಲ್ಲು; ಸಂಹಾರಮಾಡು: ಗುರುಟಂ . . . ನಿರಾಯುಧನಂ ಸಂಸದ 
ಶಕ್ರಸುತಂಗಾ ಗುಳುದರಮೆ ಯಶೋವಧಕ್ಕೆ ಕಾರಣದುಲ್ಲೇ (ಗಲಾಯು. ೩.೬೧) ; 
ಐರಹನಿಯ ದೇಷಂದಳಿದು ಭೀಕದದೂಳಂದು ಹಿರಣ್ಮಳಿನ ಖಂಟ ಹ ಆಧ1ತರಿಸಿದರು. 
ಯಿಯೆಂಬದು (ಒನಪು ೫-೫) ; ಕೊಲದೇಡಿದರನತಿದಾಧಕಳರು ಛೀಮಾರ್ಜುಶರ 
ಹಂಸರಿಸು (ಐಲ್ಮಾ ೧೪ ೩. ಆಡಗಿಯ ; ಇಲ್ಲದಂತೆ ಮಾಡು : ದುಂಚಂ 
ಜಖಚ್‌ಂಬಂತಿಮರರೆದಳ್ಳ ಕಹಾಯದಿಂದ ನಸ್ಕಂಗಯ್ದಂದರೆದಲೆಬೇರೆಯನಡು ಸಂಹರಿಬಂ 
(ರಕತ, 9-೬೨); ಪರಸದುಯುಗ್‌ಳ ದರ್ವದಂ ಸಂದ ಧಾಷೆ (ಬಂ ೬.೪). 
ಇ. ಕೂಡಿಸು; ಕಲೆಹಾಕು: ಹಲವು ಗುಗ್ಗುಳ ಧೂರುಷಂಗಳ ಬೆಲೆಯವಾಲೈದು 
ಎ ದುಲಪಳಾತ್ಮಶು ತನ್ನ ತೂಳದರಳವಡಿಸಿ ಕಂಬಿಯೊಳೆರಡುಳದೆನೂತು ಸಂತಸ 
‘use ಇ4-ತಾ), Moun + - ಇಯ) 

ಪಂಹರ್ಷ (ನಾ). ೧. ತಿಕ್ಕುವಿಕೆ; ಉಜ್ಜುವಿಕೆ. ೨. ಸ್ಪರ್ಧೆ: ಮೇಲಾಟ. 
ಒ ದೈರ. ೪. ಮೈ ನವಿರೇಳುವಿಕೆ ; ರೋಮಾಂಚನ. (5೩) 

ಸಂಹಾಜ (ನಾ). ಘರ್ಷಣೆ : ತಾಕಲಾಟ : ದಯದೊಳಗೆ ಸಮಯ ಸಂಹಾಜದಾಣ- 
ಅವರ ಮುಂದಿ್ಬು ತಿದುಹುದು ಅದರು ಸಿಕ್ತ4ರ್ಸ್ರರಾಗಿ ಅದರು ತಿದ್ದಿದ ಹಾಗೆ ನಢಿಲಾದು 
Caan ur 115). 1ಬ ಸಂ. ಸಂಲಾಲ) 


ಸಂಹಾರ ೮೨೭೭ ಸಂಹೃತಿ 


ಸಂಹಾರ (ನಾ). ೧. ಕೂಡಿಸುವುದು ; ಒಟ್ಟುಮಾಡುವುದು. ೩. ಕೂಡಿಸಿ] | ನಾರೊಳ್‌ ಕುಡಿಸಲ್ಬದು. ನಂಜಹಾನಿಕುದುಂತದೆಲ ವಿಷಮಂ (ಲೋಟನ, ಆ-ಖಾ); 
ಕಬ್ಬುವಿಕೆ; ಹೆಳೆಯುವಿಕೆ: “ದೇಣೀಸಂಹಾರ' ಪರಾ. ೩೬. ಸಂಗ್ರಹ. | 4. ವೀರೊಳ್‌ ಮಜುಗಿಸಿ ಇಡು ಉಳ್ತೀರೆಯ ಬೇರು ಸಮಾತ್ತೀಕು ಫ್ಯತದಿಂ ಪಂಜಾರಿಸುಗು- 
ಸಂಚಯ. ಇ. ಕುಗ್ಗಿದುದು; ಆಕುಂಚನ. ೫. ಸಂಕ್ಸಿಪ್ತ; ಸಂಕ್ನೇವ. | | ವಮ್ಮನಂ ವಿಷದಾರುಣಮಂ (ಬಣ ೨.೧೫). (ಸಂಹಾರ 4- - ಇಬ) 
ಓ. ಹತೋಟಿ; ಅಂಕೆ. ೭ ಕೊನೆ; ಮುಕ್ತಾಯ. ೮. ನಾಶ: ಹಾಳು: | ಸಂಹಿತ (ಗು). ೧. ಜೋಡಿಸಿದ ಹೊಂದಿಸಿದ. ಪಿ. ಒಟ್ಟುಮಾಡಿದ; 
ಆರುಷುಸರಂ ತಗುನ್ನು ಮಿಗೆ ಕೋದೂರ ಬಹದಿಗಲೆಲ್ಲದಂ ಸಂಚಾರಮಂ ಮಾಡಿದನು | ] ಕೂಡಿಸಿದ : 'ಹುಗ್ಯೇದ' ಎಂದು ಒಂದೆಡೆ “ಸಂಓತ'ವಾಗಿದ್ದ ಸೂಕ್ತಗಳು. . . 


(ಟಖ. ಇಂ-901. ೯, ಪ್ರಯೋಗಿಷದ ಬಾಣ ಮುಂತಾದುವನ್ನು ' ಒಬ್ಬುನಿಂದಾಗಲಿ, ಒಂದೇ ಉಲಾವಧಿಯಲ್ಲಾಗಲಿ ಬರೆಯಲ್ಪಟ್ಟುದಲ್ಲ' (ಭಹಡ. ರ್ಣ). 
ಮಂತ್ರಶಕ್ತಿಯಿಂದ ಹಿಂದಕ್ಕೆ ಬರಿಸುವುದು: ಈ ಗೂಢವಾದ ಜ್ಯಭಣಸ್ಥದ | ೩. ಇಟ್ಟ ; ಇರದ. ಇ. (ಬಾಣವನ್ನು) ಹೂಡಿದ ; ತೊಟ್ಟ. ೫. ಒದಗಿದ ; 
ಪ್ರಯೋಗವೂ ಬಂಹಾದವು ದೇದಾಬಿಷ್ಠಾನದಿಂದ ದೂರಯತಕ್ಕವುಗಳು (ಉಲಾರ ೧೬) | ಉಂಟಾದ. ೬. ಹತ್ತಿರಕ್ಕೆ ಬಂದ. ೬ ಒಪ್ಪುವ; ಅನುರೂಪವಾದ. 
೧೦. ಕಲ್ಬಾಂತ್ಕದಲ್ಲಿ ಉಂಟಾಗುವ ನಾಶ; ಪ್ರಳಯ: “'ಸಂದರ್ತಃ...] , ಆ. ಸಹಿತವಾದ; ಯುಕ್ತವಾದ (ನಾ). ೯. ಒಟ್ಟಿಗಿರುವುದು ; 
ಸಂಹಾರ, ದುಖಾಖ್ರೆಳಯಃ - ಈ ಪ್ರಳಯಉಲಂ'' tame ೨-೧೩ [| ಸೆಹಿತವಾದುದು : ''ಯುತಮವ್ವಿತಂ ಸಂಹಿತಂ . . . ನಹಿತಮೆನಲು ಕೂಡಲ 
೧೧೬ ಪರಮಾತ್ಮನು ಮಾತ್ರ ನಿರ್ವಹಿಸಬಲ್ಲ ಸೃಷ್ಟಿ, ಸ್ಥಿತಿ ಸಂಹಾರ, i ನಾಮಿ" (ಮಾಲಾ ಉಂ). (ನಯ) 
ತಿರೋಧಾವ ಮತ್ತು ಅನುಗ್ರಖಕರಣದೆಂಬ ಬದು ಬಗೆಯ ಕಾರ್ಯಗಳು ; : ! ಸಂಹಿತೆ (ನಾ). ೧. ಸೇರಿಕೆ ; ಸಂಯೋಗ. ೭. ಕಲೆಹಾಕಿದುದು ; ಸಂಗ್ರಹ ; 
ಪಂಚಕ್ಕತ್ಯ : ಸ್ಟ ಸ್ಥಿತಿ ಸಂಪಾಳ ತಿರೋಧಾವ ಅದುಗ್ರದರಂಟ ಮಂಬಕ್ಕತಿ ರ್ಥ್ಯತ್ವರೇ | | ಸಂಕಲನ : "ಕುಕ್‌" ಎಂದರೆ "ವಿದ್ಮ', "ಸಯನ ಯೆಂದರೆ "ಸಂಗ್ರಹಿಸಿದ್ದು, ಶೆಚುರಿಸಿದ್ದು' 
ತರ್ಪಡಾಧಾರಣ ಛರ್ಮದುಗುಳ್ಳುದೇ ಭಶಿಪರಾರ್ಥಮಕ್ಕುಂ (ಎರಣ ೧೬೫ ; ಇದನ | (ರಾದ 3೦) : ಹುಗ್ಮೇದದೂತಹ ಪುಗಾತರಸಂಹಿತೆಯು ಉದಲಲ್ಬವಿರುವುದು ಸುದ್ದೆದದ 
ಪಾಳ ಸಿ, ಕಿ, ಸಾಸ, ಅಪರ ನಮಮಂದ ರು | ಸಂಗತಿ (ಉಟ. ೨೬ ೩. ಸುವ್ಮಮ್ಮತವಾಗಿ ಸಂಗ್ರಹಿಸಲ್ಪಟ್ಟ ಗ್ರಂಥ ಅಥವಾ 
ಊಟಿ ಮುಂರುವರು (ಹಬಾ ೨೬). ೧೨, ಕೊಲೆ; ವಧೆ : ಸಂಹಾರ ಇ ಕೊಲೆ | | ಕಾವ್ಮಗಳ ಸಮುದಾಯ : ಶ್ರೀರುಬ್ರಾಪುಯಣಾದಿಗಳು ಅನೇಕರ 
nay, ೧೩), (to) H ಧಾಚಾತ್ರಗಳೊಡನೆ ಕಂಡಿದುಲು ಸಂಹಿತೆಯೆಂದು ಹೇಳಲ್ಬಡುದದು (ಬಿವಿ. ೧:೨); 
ಸಂಹಾರಕ (ನಾ). ೧. ಕೊಲ್ಲುವುದು; ಸಂಶರಿಸುವುದು: ತಾಳಕರೂ ಗುಪಂ ಸೃಂಧವಾರಾಣದೊಳಗೊಲದು ಸಂಓಿತೆಯೊಳಿಹ ನಶ್ಮಧೌೆಯನು ಚಂದದಿಂದೋದಿ 
ಮುಳಿದು ಶಕ್ತಿಯಿನಾಂತಿಡುವಂತರಾತಿಸಂಹಾರಳದವ್ಪ ವಿಖ್ಬುರಿತಶಕ್ತಿಯುವಾತಯಟ್ಬು, "ಅಲೂ ೬-೫), ೪, ಕ್ರಮವಾಗಿ ಸಂಗ್ರಹಿಸಿದ ಕಾಯಿದೆ ಆಥವಾ 
(ಹಾ ೧೧-೧೨) ೨. ನಾಶಮಾಡುವವನು. (ಹಂ ಹ! ಕಾನೂನುಗಳು: ಜಾಗಂಳರಿಗೆ ಒಂದೇ ದೃದಹಾರ ಸಂಹಿತೆಯು ಏರ್ಪಟ್ಟರುದಂತೆ 
ಸಂಜಾರತಾರಣ (ನಾ). ಪ್ರಪಂಚದ ನಾಶಕ್ಕೆ ಕಾರಣನಾದವನು; ಶಿವ: | ಠಾವು ಪ್ರಯಸ್ಸಿನತಳ್ಕುದು (ಛಾಂ ೨೪). ೫. (ಪದವಾರದಿಂದ ಬೇರೆಯಾದ) 
| 


ಸಂಪಾರಕಾರಣವೇ ನದೋ (ಟರ. ೫೩೩); ಸಂಪಾರಳಾರಣವಾಗಿ ಕಜಾಲ ವೇದಗಳಲ್ಲಿಯ ಹುಕ್ಕುಗಳ ಸಮೂಹ : ವೇದಗಳಲ್ಲಿ ಸಂಹಿತೆ, ಬ್ರಾಹ್ಮ. 
ತುಲಬಾಟ್ಕಾಡಂಬರುಖಗಿ ಇದ್ದುದಚ್‌ಂದ (ಅಚ್‌ಮುಾ. 4. ೧೬೧-೫). |ಐಂ.1 ಅರಣ್ಕಕದಂದು ಮೂರು ಛಾಗೂಳಿರುವುದು. ವದ್ಮಗದ್ಮರುಪಗಳಾದ ದುಂತ್ರರ್ಧಾತ್ಮೆ 
ಸಂಹಾರಳಾಲ (ನಾ). ಪ್ರಪಂಚದ ನಾಶದ ಸಮಯ ; ಪ್ರಳಯಕಾಲ : ಚರ ಸುಧಾ ಹಂಹಿತಯೆಂದೂ . . . ದೃದಜಾರ (ಹರಣ. ೧9೩), ೬. ಬೇಲೆ ದೇರೆ 
ಸಾರಪ್ರಸಾದವರಕ ಮುಖನ ಸಂಖಾರತಾಲದವರ ಕೃವೆಯೆ (ಟಟ ೬೧-೧೯) (ಸು. ೫] ಔಷಧದ್ರವ್ಮಗಳನ್ನು ಹಾಕಿ ಮಾಡಿದ ಕಲ್ಕ, - ಕಷಾಯ : ಉಡು ಸರ್ದಜ್ಮರ 
ಸೆಂಪಾಕನ್ಮಾನ (ನಾ): ಜಪ ಮತ್ತು ಪೂಡೆಯ ಕಾಲಗಳಲ್ಲಿ ಕುಳ ೧ಕ್ಕೆ ಸಂಹಿತೆ ೯, ಕಲ್ಕು ೨೪ (ಡ್ಯ ೧೬) ; ಸಂಹಿತೆಗಳು - ಹೆಮ್ಮಲದ ತೊಕ್ಕಬ್ನಡಿದು 
ಮಂತ್ರಪೂರ್ವಕವಾಗಿ ಬೆರಳುಗಳನ್ನು ಸ್ಪರ್ಶಿಸುವ ಒಂದು ವಿಧಾನ; ನನ್ನು ತೆಗೆದು ಕುಡಿಸಲು ಚಾತುರ್ಥಿಕ್ಬಾರ ದರಿಹಾರವಾಗುದುದು (ಬಾಹ್ಯ ೧೧೫). 
ಕರವ್ಮಾಸಗಳಲ್ಲಿ ಒಂದು ಬಗೆ: ಉಪ್ಪಾದ್ಮಂಗುಚ್ಮಾಂತಯಾಗಿ ವಳಾಲಾದಿ ೬ [ಶೈವ] ದೇವಪೂಜಾತಂತ್ರವಿಧಾನವನ್ನು ತಿಳಿಸುವ ಶಾಸ್ತ್ರ ; ಕೈವಾಗಮದ 
ಯಉರಾಂತದೂದ ಮರ್ಗಂಗಳಷಾ ಕ್ರಮದಿಂದಾ ಅಂಗುಲಿಗಳಿಗ್ರವಿಂದಾದಿ ಪರ್ಯಂತರಂ ಭಾಗ : ಕೈದಾಗದುದ ಕಾಯಿಕಾಲ ಭಾಗಗಳನ್ನು 'ಸಂಹಿತೆ"ಗಳೆರದೂ "ಆಗಮ'ಗಳಿಂದೂ 
ಮಾಳ್ಬುದ್ದೇ ಸಂಕಗಾರಣ್ಕಾಸದನಿಸುವುದು 62೫. ೪) ; ಮಂತ್ರವರ್ಣಧೇದವಿಲ್ಲದೆ |ಖ] 'ಮಣಾತಂತ್ರ'ಗಳೆಂದೂ ಕರೆಯುತ್ತಾರೆ (ರಾಣ, ೩೩೬ ೮. (ವ್ಮಾಕ] ವರ್ಣಗಳು 
ಇತ್ಟ್ರಾದಿ ಹೃದಯಾಯಮಾಗಿ ದಾಳ್ಬುದೇ ಸಂತಾರನ್ಕಾಸದೆನಿಸುವುದು (ಅರಣ ಆ. ಸಂದಿನಿಯಮುದಂತೆ ಕೂಡುವಿಕೆ; ಸಂಧಿ: ಏಂತಂ ಪ್ರಕ್ತತಿ 
Wa) ಪ್ರತ್ಮಯಮುರದುಮೊದಂಬಬಟ್ಟು ಶೋಟ್‌ ವಡಮೆನೆ ಪಡೆಗಿಂ ಬರದೇರ್‌ದೊಳೆಳಸಿರಿಂ 
ಸಂಹಾರರುದ್ರ (ನಾ). ಪ್ರಳಯಕಾಲದ ಶಿವ; ಕಾಲಭೈರವ: ೫೧೮1 | ಸ್ವರರಹತದ್ಮಂಜಶಂಗಳಾ ಸಂಹಿತಯೊಳ್‌ (ಉದಾರ. ೫) : ಸೃರಿಯತದ್ದಂಬನಮುದ್ರಿ 
ಕುಡ್ರನಂತಿಲಲಾಸದದೊಳ್‌ . , , ಮೆಚಿಜೆದೆಂದರುದ್ದತವೀರರ್‌ (00. ೬.೪). | ಐರದರ್ಣದುವೆಯ್ದುತಿರ್ವಜಾ ಸಂಹಿತೆಯೊಳ್‌ (ಕರುಣ ೫7). (ಸಂ. ಸಹಾ 
(೫೩.1 iy ip (ನಾ). ಅನೇಕರು ಒಟ್ಟಿಗೆ ಸೇರಿ ಕೂಗಾಡುವುದು; ಗದ್ದಲ; 
ಸಂಚಾರಿ (ನಾ). ಇ ಸಂಹಾರಕ ೨ : ದೇದವೇದಾಯಾದಿ ಕಧದಾಡಾದಿತೋಶರಿ | ಗಜಿಬುಜಿ : “`ಸಂಹೂತಿ, ಬಹುಭಿಷ್ಯತಾ - ಬಹುದುಂದೀ ಬೇರಿ ಕರೆಯುನುವರಕ್ಕೆ 
ತತ್ಕವಿತ್ಚಯವಾದಿ ಭಿನಸಂಖಾಲಿದುರ್ದ್ಯಾಪಾಲಿಸಂಬಾರಿ (ಒಜಪ್ರು ೧೯-೨) : ;ಮಟ್ಟೆರಿವರ | | | ಜಿಯುಗಳು"' (ಲಾಸ ೫೧), (ಸಂ) 
ಸಂಚಾರಿ ಅಟ್ಕುಕನಾದಿಕೆಡವರು (ಕಾಜು ೫. (ಹಂ ಸಂಪಾರಿದ್‌] | | ನಯ್ಯುತ (ಗು). ೧. ಒಟ್ಟಿಗೆ ಎಳೆಯಲ್ಪಟ್ಟ. ೨. ಸಂಕುಚಿತಗೊಂಡ ; ಆಕುಂಟನ 
ಸಂಪಾರಿಸು (ಕ್ರಿ). ೧. ಧೃಂಸಮಾಡು ; ನಾಶಗೊಳಿಸು : ಒಂದೆ ತೂಳೃಲದಿಂ | ಹೊಂದಿದ. ೩. ಹಿಂದೆ ಸರಿದ; ಹಿಂದಕ್ಕೆ ಹೋದ. ೪. ಒಟ್ಟಾದ; 
ಸಂಜಾನಿಷಿದಂ ಮುರ್ಬಲಮುಂ (ಉನಾ ೪-೫) : ದ್ಯಗವತ್ತಿಕುಲದ ಸಂಜಾರಿಸುತ || ಗುಂಪುಗೂಡಿದ. ೫. ವಶಪಡಿಸಿಕೊಂಡ. ೬. ಹತೋಟಿಗೆ ತರಬ್ಬಟ್ಟ. 


ಹೇದುಕೂಟದಿ ಗುರುವಿರೂಪಾಕ್ತನಂ ಕಂಡನದನೀಶನು (ಆಟಳು. ಗ ಸೂಡತ). ೬ ನಾಶಗೊಂಡ ; ಧ್ವಂಸವಾದ. (ನಾ). ೮. ಕೊಲೆಗೀಡಾದವನು; 
ತಿ. ಕೊಲ್ಲು; ಸಾಯಿಸು: ಶರಭರೂಪಂ ಧರಿಸಿ ಸಂಚಾರಷಿಯಲಾ ಬರಪರಿಯ ಕೊಲ್ಲಲ್ಬಬ್ಬವನು : ವಟ್ಟಾಭಿಷಿಕ್ತರಾಗಿ ರಾಜದ್ವಾರದಲ್ಲಿ ದುರದಣಿಗೆಯಂ 
ಚರ್ಮಾಂಟಕದಮಟ್ಟದು ವಾರ್ವತೀಶ್ವರದು (ಬಹು ೫ಾ-ಇ); ಓರಣ್ಮಳ| , ಬಡುದಾಗಲಾದರೂ ಸಂಹ್ಯತರಾಗಲಿ (ಮುದ್ಯಾಮಂ. 3೧). |ನೆಂ.1 


ಒರಣ್ನಾಲ್ತನಾಮುದಿಂ ಎರು ದನುಡಾಕ್ಯತಿಯಲಿ ಧಾರುಣಿಯೊಳುದಿಸಲಚುತ ಬಂದು | 
ನಮ್ಮ ಸುಂಪಾರಿಸುವರು (ಖಿಲ ೬-೧). ೩. ನಿವಾರಿಹು ; ಹೋಗಲಾಡಿಸು ; ls 
ಕಳೆ ನೀಗದ ಗಚ್ಚೆಯರ ಸೌದ್ದಿರಿದೆ ದಂಣ್‌ ಕಲಸಿಕೊಂಡು ಪೂಜೆಯ ಆಲಂ | 


ಸಂಹೃತಿ (ನಾ). ೧. ಒಳಗೆ ಸೆಳೆಯುವುದು ; ಜಗ್ಗುವುದು : ಸರಳಿಸಾಂಗೋದಾಂಗ 
ಮಂತ್ರೋಡ್ಮರಣಸಂಪೃತಿದೋಕ್ಸರನು ವಿಸ್ತರಿತುತ ರಹಸ್ಮದಲಿ ಕೊಟ್ಟರು 
ಜಾತುನತತರವೆ (ಅಯಾ ೯). ತಿ. ನಾಶ ; ಧ್ವಂಸ : ಜಗ್ಯತಿಷಮುದೃವ 


ನಂಪೃಪ್ಪ 


ಸಂಷೃತಿಹೇತುದದ ಬೀರೇರುಪವಾಧ ನೀರಜಸದುದ್ದದ ಕಂಳಿರರಗಭೀಷ್ಟಮುಂ 
1೪ ೧-೨-೬ ೬). ೩. ಸ್ಪಾಧೀನ ಪಡಿಸುವುದು. ೪. ನಿಗ್ರಹ ; ಹತೋಟಿ. 
೫ ಸಂಕಲನ ; ಸಂಗ್ರಹ. (ಸಂ) 

ನಂಪೃಪ್ಟ (ಗು). ೧. ರೋಮುಂಚನಗೊಂಡ ; ಪುಲಕಿತಗೊಂಡ. 
a ಹೊಂದಿದ ; ಹರ್ಷಗೊಂಡ. ಒ ನಡುಗಿದ ; ಕಂಪಿಸಿದ. 
(ನಾ). ೪. ಸಂತೋಷಗೊಂಡವನು; ತೃಪ್ತ : ಅದರ ಅಧ್ಕಯಪದಂದ 
ಏಸ್ರೇಬನೂ ಶೆಣಯಸಿರ್ಯಾಜಲ್ಲ, ಸಂಪ್ಯಷ್ಟಜಾಗಬುಲ್ಲ (ಉದ್ಮಲ ೪೨); ಸಂತತ್ಮದೈಧವದ 
ಮುಲೆಗುಡಿಯ ವೆನೆ೦ಂಯಬ ಸಂಪ್ಯಪ್ಟನಾದೆನ್ನೆ ಕೊರಗ ಬೀಗಿ (ಮುದ ಜಾಂ) (ಸಂ) 

ಸಂಪ್ರಿತ (ನಾ). ಛಾಗಿಸುವಿಕೆ ; ಭಾಗಾಹಾರ ಮಾಡುವಿಕೆ : ಸತ್ತು ತಾಯಿ. 
ಸಂತ್ರಿತಂ, ಶವ, ಭಕ್ತಿ, ಭಿನ್ನ, ಚಿಪ್ಪದಿತಂ. ದಾಪ್ತಭಾಷೆಗಳ್‌ ಧಾಗಿಸಂಲೊದಲ್‌ 
(ಹೃದ. ೧ ಇರಾ). ಗ 

ನಳ (ನಾ). ಒಂದು ನಿರ್ದಿಷ್ಟವಾದ ಕಾಲದಿಂದ ಪ್ರಾರಂಧಜಾಗುವ 
ಕಾಲಗಣನೆ ; ಯುಗಾರಂಧ ; ಶಕ : ಸ್ವಸ್ತಿ ಸಳವ್ಯವಕಾಲಾರ್ತಿತಸುದತ್ವರದ 
ಖಳಂಗಳೇನ್ಟು (ಮಳಲಿ ೧೪೯, ಇ-೧ ;902) ; ವಿಶ್ವಾಮುಯಂ ಬುಕ್ಕೇಕ್ಸೆಯಿಂದಂ ಬೆಳವೆ. 
ಸಶಮವಾಂತಿರ್ಥ ಐಂ ವಿಶ್ರಮಾದಿತ್ಕಂ (ಆ 1೩. ಕರಿ. ೧-೧೯ 1077). (ವನಂ. ಈ 

ನತಂಟಕ (ಗು). ಮುಳ್ಳನ್ನು ಹೊಂದಿದ ; ಕಂಟಕುಸಹಿತವಾದ : ಹುಯು ಸ್ಥಿಗ್ಮಂ 
ಸದುಗೃದ್ರುಮಂ ಧರರ್ಣಹಂದವಂ ಸಳಂಟಕಳಟುತ್ತಂ ಸೌದ್ಮವಿಂ . , . ಸೌರಿಯಿಂ 
ಐರುಷು ತತ್ತರುವಿರಗೆ (ಚಾ ೫-೧೧) ) ಸಕಂಟಕ ತರುಭವಗಳಹ ಕುಳಗಂಧದ 
ಬೆರಸಿಕೊಂದಿಹೆ ಕುತುಮಸಂದೋಹಗಳು . . . ಅಭಿಚಾರಕಳರಣಗಳಿಗೆ 
ಯಥರ್ವಮಂತ್ರೋತ್ಕರತುಚಿತವೆಂದುದ ಧಾತ್ತುಗಳಿವಿಸಿಕೊ೦ಡಿಹವು (ತಿಮ್ಮಆ. 9-೩೩). 

Wo. 

ಪಳ (ನಾ). ಬಂಡಿ ; ಗಾಡಿ : ಕುಂಬದ ಸಳಬ್ಕೂ (ಬಂದಿ) ಅಂಗುಲದಷ್ಟು 
ತೃಣಧಾರವಾದಂತೆ (ಬರದ ೧೧೨-೬೧೨) ; ಸಕಟಾಶ್ಯತಿಯ ರಾಲ್ಕಟ್ಟೆಟು ಗಾಲಿಯ 
೬೬. ವೊಡಿದೆ ಮಬ್ಬಳಂಗಳಂ ಕುಡುವ ಉಳಿಮುಂ (ಪಾ ೧೦-೬೨ ಪ). 

K ನಂ. ತಬ) 

ಸಕತ್‌, ಸಕತ್ತು, ಸಖತ್‌, ಸುತ್ತು (ಗು). ಹೆಚ್ಚಾದ ; ಎಪರೀತವಾದ : 
ಅಯಿಗೆ ಸಕತ್‌ ಏಟು ಬಿಡ್ತು (ರೂ). "ಸಕತ್‌ಕಾರುಲೆ' ಪರಾ. ಪಶತ್ತು : "ಸಶತ್ತು 
ಖಾಯಿಲೆ' ಪರಾ ಸಖತ್‌ : 'ಸಖತ್‌ಕಾಯಿಲೆ' ಪರಾ. ಸುತ್ತು: 'ನತುತ್ತು 
ಕಾಯಿಲೆ" ಪರಾ. (4- ಮರಾ. ಖಂತ್‌) 

ನಕತ್‌ಕಾಯಿಲೆ, ಸಕತ್‌ಕಾಹಿಲೆ, ಸಕತ್‌ ಖಾಯಿಲೆ, ಸಕತ್ತುಖಾಯಿಲೆ, ಸಖತ್‌ 
ಕಾಯಿಲೆ, ಸಖತ್‌ಕಾಹಿಲೆ, ಸಖಿತ್ತುಕಾಯಿಲೆ (ನಾ). ಹೆಚ್ಚಾದ ಕಾಯಿಲೆ ; 
ಉಲ್ಬಣವಾದ ವ್ಯಾಧಿ : ಅವಳ ಆದ್ರಗೆ ಸ5ತ್‌ಕಾಯಿಲೆ (ಹೊಟ್ಟ ಇ). ಪಕೆತ್‌ 
ಕಾಹಿಲೆ : ಎಣಯಳ ಶಾಯಿಗೆ ಸಕತ್‌ಕಾಹಿಲೆ (ಏಕಾಗಿ, ಟಾ). ಸತತ್‌ ಖಾಯಿಲೆ : 
ವಾಮದಲಾಯರಿಗೆ ಹಳಶ್‌ ಖಾಯಿಲೆ (ಸ್ಮೃಹಿ ಇ). ಸಕಶ್ತ್ರು ಖಾಯಿಲೆ : 


೮೨೭೮ 


ಇಳಶ್ತು ಖಾಯಿಲೆಯಾಗಿ ಶ್ವಾನ ಮೇಲಳ್ಕಾಗಿಬಿಟ್ಟಿತು (ಚಂಗಾಳ. ೧೩೬). ಹ 


ಸಖತ್‌ಉಯಿಲೆ: ಅಮ್ಮನಿಗೆ ಸಖಿಳ್‌ಳಾಯುಲೆ (ಹುಹೋತಶಂ, ೧೫); ನಮ್ಮ 
ಭಾದವದರಿಗೆ ಸಬಿತ್‌ಳಾಯಿಲೆ ಅಂತಾ ದಿನ್ನೆ ಟೆಲಿಗ್ರಾಂ ಬಂತು (ಬರೂ. ೧೨೯), 
ಸಖತ್‌ಕಾಹಿಲೆ : ಶಾರದೆಯ ನಖಿತ್‌ಳಾಹೀಲೆಯನ್ನು ಕೇಳಿ ವಾರ್ಡತಮ್ಮ ಶಾರದೆಯ 


ಮುಲೆಗೆ ಬಂದಳು (ಓದ್ಗಾಕ. ೬೧): ತಂದ್‌ ಸಖಡ್‌ಕಾಹಿಲೆ (ರ್ಯ. ೧ ಪುತ್ತು 


ಕಾಯಿಲೆ : ನಮ್ಮ ಶಂದೆಗೆ ಸಖಿಶ್ತುಳಾಯಿಲೆ (ಅರಲು. ೧೯೪) : ಅಣ್ಣವಿಗೆ [ಅ 


ಸಖತ್ತುಳಾಯಿಲೆಯಾಗಿ ಅಶ್ವ ಮುಖದೊ ಇತ್ತ ಮುಖವೊ ಎಂಬಂತಾಗಿದೆ 
(ಉುಪರು ಇಂ). (ಸಕತ್‌ 4 ಕಾಯಿಲೆ 

ಪತತ್‌ಕಾಹಿಲೆ "ಸಕತ್‌ಕಾಲುಲೆ' ನೆಂ 

ಸತತ್‌ ಖಾಯಿಲೆ 'ಸಕತ್‌ಕಾಯಿಲೆ' ನೋ. 

ಸಕ್ರಿ 'ಶಕುತಿ' ನೋ. 

ಪಕತ್ಕಿ (ನಾ). ಆಸಕ್ತಿ ; ತತ್ಪರತೆ : ಸುವಿಯಾದನೆಂಬ ಜುಖದ ಸಳತಿ 


ಕ| 


(ಪಾಕಾಂ. ಸುಖುತಿಸಯಡಗಿ ಬಿಂದ ಎಲುದು ಮುಳುತಿಗರ್ತಿತದಾದದು (ಉತರ ೫೯2 7425); 
ಸಕಲವೇದಂಗಳಂದ ತೇಆದಲಿ ಸಕಶಿಯನು ಫಲಗಳದು ಬಟ್ಟುಟಿತಂಗಳರು ವಿಡಿ 
turn ೧೧೧೬ 2). |ಇ. ೫ಂ. ಸತ್ತಿ 

ಸ$ರ (ನಾ). ಒಬ್ಬಾತನ ಹೆಸರು (7) : ಸ್ರ ಶ್ರೀಮದ್‌ ಸಕಲರ ಬುಳೆಹುಟ್ಟೆಯ 
ಮಗಳ್ಲೀದಚ್ಛೆ ಮಾಡಿಸಿದ ತಂಮ್ರು (ಎ5. ೧೮ ಚತ 3೨: (ಗ 

ಸಠರ್ಮ (ಗು). ೧ ಯಾವದಾದರೂ ಕರ್ಮ ಅಥವಾ ದ್ರತವನ್ನು ಆಚರಿಸುದ 
ಪ. ಸದೃಶವಾದ ವ್ಯಾಬಾರವನ್ನು ನಡೆಸುವ. (ನಾ). ೩. ಕ್ರಿಯೆ ಅದವಾ 
ಕರ್ಮಗಳಿಂದ ಕೂಡಿದುದು : ಅತುಳಿತಾನಂದಿತ ದರದಶೀಯುತದುಹಿದುತತ್ತ. 
ಸ್ಫುರರ್ಗತಿ ದುತಿ ಸಹಾಯ ಬನ್ದು ಚೈತಗ್ಗತ್ಮಲತಿದಿತತಿ ಸತತಮುಂ ನಿಮ್ಮಲ್ಲಿರಲು 
(ಒಂಧು cn). "ಅಕರ್ಮ' ವರಾ. 150.) 

ಸೆಳರ್ಮುಕ (ಗು). ೧. ಯಾವುದಾದರೂ ಕರ್ಮ ಅಥವಾ ಪ್ರತವನ್ನು ಆಚರಿಸುವ 
(ನಾ). ೨. (ದ್ಮಾಕ) ಕರ್ಮ-ಪದವನ್ನು ಅವೇಕ್ಷಿಸುವ ಒಂದು ಬಗೆಯ 
ಧಾತು: ಕ್ರಿಯಾವದಂ ಕರ್ತೃ್ಯವದದೊಡರ್‌ ಕೂಡಿದುದಾಗಿ ಎಲ್ಲಿ ಏನೆಂಬಾದೇಕ್ಲೆಯಂ 
'ಬಯಖು ದುದು ಅದು ಸಳರ್ಮಕದುಳ್ಳುಂ (ಕರರ. ನ ೨೩ ವ್ಯಷ್ಟಿ) : ಧಾತಾಗಳನ್ನು ಸಳದ 
ಅಕರ್ಮಕ ಎಂದು ಎರಡು ಧಾಗಗಳಾಗಿ ವಿಂಗಡಿಸಬಹುದು. ಕರ್ಮದನ್ನು ಆವೇಕ್ಷಿಬುವಿದ್ರ 
ಸಶರ್ಮಕ, ಅಬೇಕ್ಸಿಸದಿರುವುದು ಅಕರ್ಮಕ (6೩ ಇ) "ಆಕರ್ಮಶ' ಹಲಾ. 16/1 

ಸತರ್ಮಕತ್ರಿಯಾಹದ (ನಾ). ೫ ಸಕರ್ಮಕ ೨ : ಅರ್ಪಮಿರ್ತಿಗಾಗಿ ಕರದದದನ್ನು 
ಅಪೇಕ್ಷಿಸುವ ಕ್ರಿಯಾವದ6, ನಕರ್ದಳಕ್ರಿಯುದದದೆಂದಂ . . ಹೆಸರು 
‘was ೧೬೬) bdo) 

ಸಕರ್ಮಕಧಾತು (ನಾ). ಕ ಸಕರ್ಮಕ ೨ : ಅಕರ್ಮಕ ಸಳೆರ್ಮಿಬಾತುಗಳಳನ್ನೆಲ್ಲಾ 
ಪಾವು ಸಾಮುನ್ಮದಾಗಿ ಉಪಯೋಗಿಸುವುದು ಕರ್ತರ೦ಿಪ್ರಯೋಗದಲ್ಲೇ (ಎಂ "೩೪: 
ಕರ್ಮವನ್ನು ಅವೇಕ್ವಿಹಿ ಕ್ರಿಯೆಯನ್ನು ತಿಳಿಸುವುದು ಸಕರ್ದಕರಾತು (ಕನ್ನದ ೨೧). 

ಓಂ.) 

ಬಿಕಲ, ಸಕಳ (ಗು). ೧. ಭಾಗಗಳನ್ನೊಳಗೊಂಡಿರುವ ; ಭಾಗುಹಿತದಾದ. 
ಪಿ. ಎಲ್ಲ; ಸಮಗ್ರ: ದೋಷಂಗಳಂತು ಮಿಗೆ ನಂಶ್ಲೇಷದೊಳಾರಂದು 
ಸಠಲವಿದ್ವತ್ಯಭೆಯಳ್‌ ದೂಹಿಸುಗುಂ ಕೃತಿದಧುದರ (೬೮ ೧ ೧೦೦): ದಯವೇ ಬೇಕ 
ಸಕಲ ಪ್ರಾಣಿಗಳೆಲ್ಲರಲ್ಲಿ (ಟಃ ೨೪೬) ; ಸಾವಿಗದೇದದಬೋವಿ ಒಕಲರರ್ಮದ 
ತತ್ವಂಗಳನಟ್‌ಶಾಚರಿಸಿ (ಪಂಒ. ೨-೩೦). ೩. ಮೃದುವಾದ ಸ್ವರವನ್ನು 
ಹೊಂದಿರುವ. (ನಾ). ೪. ಭಾಗಗಳನ್ನೊಳಗೊಂಡಿರುವುದು; 
ಸೆಮಗ್ರದಾದುದು: ಉರ್ದಿಯೊಳ್ತಳಲದೊಳೆಎರ್ಬ್ಗವೆ ಗಣ್ಣ 
ಶ್ರೀಚಿಪ್ಪದುಖೆಸ್ಟುದೊಳ್ಳಿಡೆಯವ್‌ ಗೊದ್ರಿಸುತರಿರಿ (೫ ಹಟಾ, ೨-೬: ಕಾಗ) ; ಜಡ 
ಅಜಡದಂಬುಛಯವನತ್‌ದು ಐ6ಲವೋ ದಿಗಲದೋ ಜೇಚ್‌ಎಂದು ಹೊಲಬೋ 
(ಬಾಲ ೧೧೩-೫೬೨) ; ತಲದ ಬೇಕು ಎಂದು ಜೃರಪೀಡಿತರಂಚೆ ಹಾತಾಳಾರವಡುತ್ತ 
ತಪಿಸುತ್ತಿರಬೇಕಲ್ಲದೇ (ಹ್ಯೋಷಿರ ೩೯), ೫. ಎಲ್ಲವನ್ನೂ ತಿಳಿದವನು ; 
ಪರಮಾತ್ಮ : ಸರ್ವಜ್ಞ : ಸಕಲ ಎನ್ನಲವ ಕೂಡಿಕೊಂಡಿವೈಯುಗಿ ಸಕಲ ನೀವೇ 
ದೇವಾ (ಬ. ಇ) ; ಮಾಯೆ ಕರ್ಮ ಮಲಂಗಳೆಂಬ ಮೂಳು ಬಾಶೂಂಗಳಿಂದ 
ಯುಕ್ತನಾದಾತನು ಬಿಕಲಖಿನಿಸಿಕೊಂಡುದು (ಲಃ ೧-೧ ೬. ಗುಂಪು : ಸಮೂಹ : 
**ಸಕಲಂ ಶತಿ ದ್ರಾಜದಕಿಕರಂ ಕ್ರೇಣೆ ಸ್ರ! ಗಾಡುಂ"' 
(ನಾ ೧. ೭. [ನ್ಯಾಯ] ನ್ಯಾಯವಲ್ಲಿರುವ ಬಳು ಭೇದಗಳಲ್ಲಿ 
ಒಂದು : 16 ವಿ9ಲಗಳಿಂಬ ಅದೇಕ್ಠಾಭೇದಮಿದ ಹೇಳಲ್ಪಟ್ಟ ದಿಳುಭಂಗ ಅಧವಾ 
ಭೇದಗಳಾಳ್ಳುದೇ ಸ್ಮಾದ್ಯಾದಸ್ಮಾಯೆ (ಆರ. ೧೪೨). ೮. ಒ೦ದು ನರಕದ ಹೆಸರು : 
ನಿಕ (ಫರ್‌ಾ. ಲ ಶಲ್ಕ ೬೦೫ ಗಡಾನನ ವ್ಥಾಭ್ರಿದೊಬೈದು ದುಂತ್ರಿಸರಕಂಗಳ ದಳದಲ್ಲಿ 
ಮಹಾಟುಡದೆಂಬರುವರಕಹುದು (ಏವ ೧೫೨). ಸಹಳೆ : 2೨. ತಕಳಪ್ಟರದೂಳ್‌ 
ಕೂಡಿದಹ (ಹು) ಉರದುಂತ್ರದೊಳಮೆಯ್ದೆ ಮಂತ್ರಿಸಿ ಶೀಶೋದಳಮುಂ ಕುಡಿತ 


“ಸಾ 0-೯೨3 ೪. ಈ ಸ6ಳಬಂ ಸಳಳನಾದ್ರೂಬ್ಬಬುಖಂ ಪರದನಣು 
ದ್ರಾಯಮೂದುದು (ಬಲಿವಿ ೫:೪೨) ; ನಿಡ್ಮೆಳದೆ ಸ6ಳವೆಯಾಗಿ ದಿಶ್ಚದೊಂಳೊಳಗು 
ಹೊರಣದಲ್ಲದಿಲ್ಲಿಲೆ ವಾರ್ಧ ಕೇಳೆಂದ ( ಬಡ್ಡಾರ್ಯೋ, ೩-೬೦). (ನಂ) 

ಸಲೂಕತೆ (ನಾ). ದೋಷದಿಂದ ಕೂಡಿರುವುದು ; ಕಳಂಕವನ್ನು 
ಹೊಂದಿರುವುದು: ಸಕಲುಳತೆ ಚಂದ್ರಮನೊಳ್‌ ದಿಕಲಧ್ಯನಿ ವಿಹಗದಲ್ಲಿ ಧಂಗಂ 
ನಮಿಯೇಳ್‌ ... ಅಲ್ಬದಿಲ್ಲಾ ನಾಡೊಳ್‌ (ಗು 2-೬: / ಜೂ. ಸಶಲಂಕತಾಟ| 

ಸೆಕಲಕಲಾಧರ, ಸಕಳಕಳಾಧರ (ನಾ). ೧. ಎಲ್ಲ (ಹದಿನಾರು) ಕಲೆಗಳನ್ನು 
ಧರಿಸಿದವನು : ಪೂರ್ಣಚಂದ್ರ : ಸಕಲಕಲಾಧರಪಂ ರಾಖು ಕೊಳ್ಳ ತೊದಿಂ 
(ತಂಡ ೧೧೬ ಇ) ಸತಳಕಳಾಧರೆ : ೧. ಸಕಳಳಿಳಾರರಸಂತೆ ಶಸ್ತ್ರಕಳಾಧರಣನಾಗಿ 
(ಕಾತರಾ 2-೫೯೮) ವ. ಎಲ್ಲ ಕಲೆಗಳನ್ನು ಬಲ್ಲವನು ; ಒಂದು ಬಿರುದು : 
ಅದೂರದಿಲ್ಕಂಜರು ವರದಿದ್ಮಾರಿಕು ನಕಳಿಕಳಾರಕಂ ಪದ್ಮಬಾಳ ಗಿವಿದಬ್ರದಣ್ಣ 
em 20. ಶ್‌, 460), (No) 

ನೆಕಲಕಲಾಧರೆ (ನಾ). ಎಲ್ಲ ಕಲೆಗಳನ್ನು ಬಲ್ಲವಳು : ಸ6ಲಳಲಾಧರೆ. 
ಮುಗದೀಪಿಕೆಯಿಂ ಬೆಳಗಿದವೆವಮಲವಿಜಗ್ಗಹಾಮು೦ (ಲಪ. ೩-೪೬), 

(ಓಂ. ಸಠಲಕಲಾಧವಾ! 

ಖಿಕಲಚತ್ರವರ್ತಿ (ನಾ). [ಜೈನ] ಆರು ಖಂಡಗಳಿಗೆ ಅಧಿಪತಿಯಾದವನು : 
ಶ್ರೀಮದಜಿತಶೀರ್ಥಕರಸಂತಾನದೊಳ್‌ ಸಣರನೆಂದೆರಡೆಬೆಯ ಸಳಲಚಕ್ರವರ್ಶಿ 
(ಜೂರಾ, ೧-೫), |ಗಂ. ಸಕಲಚಿತ್ರವ್ತೀನ್‌) 

ಸತಲಜ್ದ, ಸಕಳಜ್ಞ (ನಾ). ಎಲ್ಲವನ್ನೂ ತಿಳಿದಿರುವವನು ; ಸರ್ವಜ್ಞ : 
ಸನೇನ್ಮಾಲ ಕವಿಚಕ್ರವರ್ತಿ (ಊಟಪು ೧೨-ಇ೧) : ೫ಕಲಬ್ಜಲ್‌ ಶಿಳಿದಯ ಬೇಟೆ ಶಳಿದಂ 
ಸೀತೇಂದ್ರಖುತ್ತಾಹಷಮಂ೦ (ಅಂಗಾರ ೧೩೬೪೬ ಸಶಳಜ್ಞ್ವ : ಸಂಗಂ. ಲ)ಜಂ 
ದಮುಲ್ಮುಂ ದಂಡಹಾಾಟಪ್ರತರಲೋಕಪೂರಣದುಂ (ಪಾರ್ಕು ೧೯-೧೬೩) ; ಸಶಳಲ್ಮ೦ 
ಶಾಂತಿಸಾಧಂ ತರುಗೆಸೆದ ಕುಲಸ್ವಾಮಿ ದೇಲೀಗಳರಿ (ಶಾಣ್ಯಾ ೧-೬). ಹಂ) 

ಖಿಶಲದತ್ತಿ, ಸಕಳದತ್ತಿ (ನಾ). ೧. ಎಲ್ಲವನ್ನೂ ಅರ್ಪಿಸುವುದು; ಸರ್ವಸ್ವವನ್ನೂ 
ನೀಡುವುದು. ೩. (ಜೈನ] "“ಯೋಗ್ಮನಾದ ತನ್ನ ಮಗನಿಗೆ ಅಧವಾ ಅವನು 
ಇಲ್ಲದಿದ್ದರೆ ಯೋಗ್ಕನಾದ ಅಣ್ಣತಮ್ಮಂದಿರಲ್ಲಿ ಒಬ್ಬನಿಗೆ ತನ್ನ ದಂತದ 
ಪರಂಪರೆ ಮತ್ತು ಧರ್ಮವು ನಡೆಯಬೇಕೆಂದು ತನ್ನ ಸರ್ವಸ್ಯವನ್ನು 
ಕೊಡುವುದು'" (ಅ೦ಪು ಕೃಷತಾಲರಾಹಿಂ ಹೋತ) : ಸಶೆಲ (ಹಾ ಕೈದತ್ತಿಯೆಯದು 
ತನ್ನ್‌ ಸಂತಹಿಯಂ ನಿಪ್‌'ಸಲ್ಫೇದಿ ರ್ಮಟಗಕ್ಕೆ ಗೋತ್ರಜಂಗಳ್ಕೆ . . . ಅಬ್ಭಯಿಸಿ ಕುಡುವುದು 
(ಜಾಪೂದ್ರ ೫೧೨) : ಆತ್ಮೀಯುಸಂತತಿತ್ನಾಐವುರ್ಥಂ ವೃತ್ರಂಗಂ ಗೋತ್ರಜಂಗೂ ಮೇಣ್‌ 


ಧರ್ದ್ಮುದುಮಂ ದ್ರದ್ಮಮುಮುಂ ಬಿದುರ್ಪಿಸಿ ಕುಡುವುದು ಸಕಲದತ್ತಿಯಿಂಬುದು ; 


(37,8 ೨99). ಪಕಳೆದತ್ತಿ: ೨. ವಿಶಾವೈಯೋದ್ಧ ರಣಸದುರ್ಗ ವೃಗ್ರ, 
ಶಪೂಭನಗಾತ್ಮೀಯ ಧರ್ಮ ಧನ ಬಂಧುಗಳಂ ಸಮರ್ಪಿವ ಸಳಳದತ್ತಿಯುಂ 
ಬಂಧಿ (ಅವ್ರ ಉಂ ಚ) ; ಆತ್ಮೀಯಪ್ಪಯೋದ್ಧರಣ ಸದುರ್ಥವದ್ಪ ನಿಟಾತ್ಮ ಬಂಗ 
ಬಮಸ್ರಗೃಹವರಿಬ್ಛೇದಮನೊಪ್ಪಿಬುದ ಬಳಳದತ್ತಿಯುಲಿ ( ಸುಹುಮಾ, ೬-೫೬ ದ). (ನಂ) 

ಸತಲರೂಲತ (ನಾ). (ಕಾವೃಮಾ!] ರೂಪಕಾಲಂಕಾರದ ಒಂದು ಪ್ರಭೇದ ; 
ವರ್ಣಿತವಸ್ತುಎನ ಬೇರೆ ಬೇರೆ ಅಂಶಗಳಿಗೂ ಆರೋಪ್ಮಮಾನವಾದ 
ವಸ್ತುವಿನ ಅಂಶಗಳಿಗೂ ಅಭೇದವನ್ನು ಕಲ್ಪಿಸಿ ಹೇಳುವ ಮುರ್ಣರೂವಕ: 
ಈ ಇದಕ್ಕೆ ಸಮಸ್ತವಿಷಯರೂಪಕವಂದೂ ಹೆಸರಿದೆ : ಸಕಲರಂಬಳಕ್ಕೆ - 
ಜಾರಿಜೂ ದದನಂ . . . ಛೇನಮಾರದುಂಟಿತರುಂಟಕಾಳಕಮುವನ್ಮ ಜಾಳಿಗಳಾಗೆ 
‘mame ೬೯೨). 180.1 

ಶಕಲರ್ತು (ನಾ). ಎಲ್ಲಾಕಾಲ ; ಸರ್ವಮತು : ಇದು ಸದುವನರಣ 
ಸೂಸಂಗದಿಶಲ್ಲರೊಡಮಲದೋಧದುಎಜನುಸಾಮಧಗ್ಮದಿನಳ್ನುದುಲ್ಲರಂಬಾಗದು 
ಪಶಲರ್ತು ಪ್ರಭಿನ್ನಗುಗಾಸಮದಾಯರ (ಟುಡದ್ರಪ್ರ ೨-೬೯) (ನ) 

ಸಶಲರ್ತುಕ, ಸಕಳರ್ತುಕ (ನಾ). ಹ ಸಕಲರ್ತು : ಸಕಲರ್ತ್‌ಕ ನದಿ ದಿಂಕೆಯಾ 
ಪುಷ್ಕರೀಣಿಯಿಂ ಸರೋಧರದಿಂ ಳೌತುಳದುವದರ್‌ ಕಂಡರ್‌ (ಅಮಾ. ೩-೩೬೪). 


ಆ೨೭೯ 


| ಸೌಂದರ್ಯಮುದಂ ಬೇತೆದೇಶ ತೋಣುದ ಉಜ್ಕಲಕ್ಷ್ಮೀದಲ್ಲಛಂ ದನಲಕ್ಕ್ಮಿಯಂ 
2. ನೋಡುವಾಗಳ್‌ (ಅದ್ರ ೧'ಆ ಆ). 


ಸಕಳರ್ತುಕ : ಅಂತು ದಿವ್ಮದ್ರದಾವದಿಂ ಪಕಳ(ಉಲ. ಪರ್ವ)ಶ೯ಳ 


ಖತಲದಟ್ಟೆ, ಸಕಳವಟ್ಟೆ (ನಾ). ಎಲ್ಲಾ ಬಗೆಯ ಬಟ್ಟೆ (7) : ಜೊಂಗದ ನಾರುಗದ 


| ದೇದಾಂಗದ ಪಲತೆಐದ ಸಕಲಮತ್ಟೆಗಳಂ. . , ವಾಸಿ (ಬಾಮ ೧೦-೯೦). ಸಥಳಮೆಚ್ಟೆ : 


2 ಕಂಭಂಗಳೊಳೆಲ್ಲಂ 
ಖುಯ್ಮಾಣದ ಚಿನ್ನದ ಐಟ್ಟ್‌ಯ ಐಕಳದಟ್ಟೆಗಳಂ ಶುತ್ತಿ!ಓ] (ಲಿಂತಾಗಿ, ೩-೪೦ ೮). 
ರಲ? ೬ ಬಟ್ಟ) 


'ಅ| ಪಕಲದ್ಧಾಪಿ (ಗು). ಎಲ್ಲೆಡೆಯೂ ಹರಡಿರುವ : ಸರ್ವವ್ಮಾಪಿಯಾದ : 


ಸತಲಾಕ್ಷರ (ನಾ). [ವ್ಮಾಕ] ಸ್ವರಸಹಿತವಾದ ದೃಲಜನ : ಮುದದಿ ವಿಕಲಾಸ್ನರೂ 
`ಪಂಚೋತ್ತರತ್ರಿಂಕವದಕೆ ಸ್ವರಮೊದಗೆ ಪಕಲಾಶ್ಮರಾಹ್ಮಯಯುಕ್ಳು (ಉಳಿದ. ೨.೫೬) : 
ಸ್ವರಸಹಓತದ್ಮಂಜರದನ್ನು ""ಸಳಲಾಳ್ಮರ''ದಂತಲೂ ಸ್ವರರಹಿತದ್ಮಂಣನದನ್ನು 
*“ವಿಶಲಾಕ್ಮರ" 'ದೆಂತಲೂ ಕರೆದಿದ್ದಾನೆ (ಜನಂ ೬). "ಎಳಲಾಕ್ಮರ' ಪರಾ, ಓಂ.) 
ಸಕಲಾತಿ, ಸಕಲಾತು (ನಾ). ೧. (ಕಸೂತಿ ಕೆಲಸ ಮಾಡಿದ) ಉಣ್ಣೆಯ ಒಟ್ಟೆ ; 
ಬನಾತು : ಗಂಡ ಕದದ ಮುಚ್ಚೋ ದುಂಚದ ಮೇಲೆ ದುಂಗಿದಸ್ನನು ಸಕಲಾತಿ 
ಪಚ್ಚಡ ದಗಿದಿಗಿದ್ದೊಟ್ಲೊ (ಪಂಂದ. ೩-೫೬-೪) : ಮೇಲಂತರದ ಬಿಟ್ಟಿ ದರ ಸುವ) 
ಸೆಕಲಾತಿ ಜೂರುಗಳಿಂದೆ ರಂಜಿಸುವ ಳಾಲುವೇಗದ ಹುವವಿಡಿದ ಕಿರಾತರು ಸಾಲಿಟ್ಟು 


ಇಳಾ) ; ಶಾಲು ಖಕಲಾತಿ ಶೇಲಿ ಹೋಗುವಾಗ ಇವುದಿ ತನ್ನ ಗತಿಯೇನು ಉದಿತ 
(ಉಡ. ೨. ಕೆಂಪುಬಣ್ಣ: 'ಸಕಲಾತಿಬಣ್ಣ' ಪರಾ. ಸಕಲಾತು: 
೧. ಸೃಚ್ಛ ದೀಪದ ಬೆಳಕು ಕುರುಡೇಮು ಬಲ್ಲ ದೊಟ್ಟೆಣಾಅ ಸಳಲಾರ್ತನು ಬಲ್ಲ 
(ಫಂದ ೨-೫೪-೧೦), (ದೇ. ಕರುಳು. ಖತಲಾಶಿ, ಸಕಲಾತು ; ಶೆಬು. ಖಕಲಾತು. ಸಾಳಾತು. 


| mem (ಸಳಲಾತಿ 4 ದಾಳ (ಆ ದಾಟ)! 
ಅ। ಸಶಲಾತು. 'ಸಕಲಾತಿ' ನೋ. 
ಸಶಲಾಯ (ನಾ). ರೈತ ಮತ್ತು ಸರ್ಕಾರದ ನಡುವೆ ಭಾಗವಾಗುವುದಕ್ಕೆ ಮುಂಚ 
ಇದ್ದ ಒಟ್ಟು ಬೆಳೆ : 6% 1ಸಕಲ 4 ಆಯ 
ನೆಶಲಿ (ನಾ). ಮಂತ್ರದ ತಾಯಿತ ; ರಕ್ಸಾಬಂಧ : ತಸ್ನಪುಜೀವಿಗಳ್ನೆ ಸಾದರದೊಳಿ 
ಕಟ್ಟಿದಂ ಖತಲಿಯಂ ಐಕಲೀಕರೇಕೋಕ್ತಮಂಡತ್ರದಿಂ ( ಮುಡಾಜಿ ೪-೬). |?) 
«| ಸಕಲೀಕರಣ (ನಾ). ೧. ಒಟ್ಟುಗೂಡುವುದು : 'ಸಕಲೀಕನಿಸು' ಪರಾ. 
| ೨. ಮಂತ್ರದ ತಾಯಿತವನ್ನು ಕಟ್ಟುವುದು (7) : ಕಬರ್‌ ಬಲಿವಿಧಾದುಗಳಂ 


ಸಳಕಲೀಕರಿಸು 


ಮಾಡುತಿರ್ದರ್‌ ಕೆಲರ್‌ ಮಿಕ್ಕ ನಕಲಿಕೆರಣದಿಂದಮಿರ್ವರ್‌ (ಬೀರಾ. ಇ.೫ ಐ) ; | 


ಖಳಲಟಂತೆಯ ಬಬ್ಬು ಕಾಯವಾಲ್ಕು ನಂಬ ತ್ರಿತಣಶುದ್ದಿಯ ದಡೆದು ಸಕಲೀಳರಣಾದರು 
ಮುಡಿಕೊಂಡಿಪುದಾಯತನ ಪೂಯಸಿ (ಲಂ 2೦-೬೩ (ನಂ) N 

ಸತಲೀಕರಿಸು (ಕ್ರಿ). ಒಟ್ಟುಗೂಡಿಸು (') : ವಿಕಲದೆಡೆಗೊಂಡನರ್ದಾಯ್ದೆಟೆ 
ಯೊಳಳ್ವಿಲಂ ಸಶಲೀಕುಿಸಿ ಶೋಟ್‌ಯಡಗಿ ದ್ರದಾಹಮಿರ್ವಕಲಂಕ ಸುಸ್ತಲದನಲ್‌ಯದ 
ಕವೀಂದ್ರರ ಕವಿತ್ವವೇಶಕ್ಕೆ ದಾರ್ತೆ (ಟೋಲ್ಯ ೧ ಒಂ). 1ಸತಲೀಳರೆಣ 4 - ಇಯು) 

ತಲೆ (ನಾ). (ಸಂಗೀತ) ವಡ್ಗಸ್ವರದಿಂದ ಹುಟ್ಟುವ ನಾಲ್ಕನೆಯ ಶ್ರುತಿ: 
ಗತ್ಟುರಿ ನಿಷ್ಠಳೆ ಗೂಢೆ ಸಕಲೆಯಲೊಬ ಬಾಲ್ಕು ರ್ರುತಿ (ವಲ. ೪೬) : ಶ್ರುತಿಖಾಮ 
ಎ ಹಲಾ (ಕರ್‌ ೧7೩. 

ಸತಲೇಶ, ಸಕಳೇಶ (ನಾ). ಸಕಲಕ್ಕೂ ಒಡೆಯನಾದವನು: ವರಮಾತ್ಮ: 
ಶಿವ. ಸಕಳೇಶ : ಜರದುದುಹೇಶ್ವಲರಿಗಾಗಳು ಕರುಣೆಸುದ ದರದಾನಿ 
ವೀದಾಗಿರುತಿರಲು ಖಳಿಳೇಶ ದುರಿತವಿನಾಶ ಚಿತ್ತೈಸು (ಬದ್ರಾ ೪೪-೭) ; ಸತೆಳೇಶ ವಿಮ್ಮು 
ಉರುಣ್ಮ(ಟುತ್ತದುದೂಂದದೆಐಗೆ ಬರ್ತುದು (ದೃಷ೭ ೧-೪0 (ನ) 

ಸಕಪಾಯ (ಗು). ೧. ಒಗಿನಿಂದ ಕೂಡಿದ ; ಒಗದಾದ : ಖಕಪಾಯ ಉುಬಂಗಳ 
ದಿಂತತಾಹ್ಮದೊಳ್‌ ದೋಲ ಕೌಲು ದಾದ್ಯ(ಚೈ) ಅದಂಗೋದಕ ಚೂರ್ಣಮಂಬದಂ 
ತೊಯ್ದುಕೊಂಡು ಪಲ್ಪುಲಿಯೆ ದಂತ ಬಳದುಂ ಪಡೆಗುಂ (ಬೋಕೊ, ೩-೬). ೨. [ಜೈನ] 
ಸುಖದುಃಖದನ್ನುಂಟುಮಾಡುವ ದೋಷದಿಂದ ಕೂಡಿದ : ಇಡು 
`ಜೀಪಾರ್ಯದರ್ಧೆದಕ್ರಮುವಿದು ಖರಮಾಯುತುಹಾಯೋದಯು (ಬಂ ೩.೪೦. [ರ | 

ಸಕಳ 'ಸರಲ' ನೋ. 

ಸಶಳಂಕ (ನಾ). ಕಳಂಕದಿಂದ ಕೂಡಿದುದು ; ದೋಷವನ್ನು ಹೊಂದಿದುದು : 
ಸಕಳಂಕಮುದ ತಶಿದುಂಡಲಮಂ ಗೆಲೆಣಂದುದಂಆಪಂ ಪರದಲರ್ದ ದೂಗಂ 
ಕುತಳಿಸುರದುಹೋಲಿಂಜನೆವಾ (ಆಗು. ೩-೩೪). (ನಂ. ಸಕಲಂ) 

ಸಶಳಕಳಾಧುರ 'ಸಕಲಕಲಾಧರ' ನೋ. 

ಸತಳಕಳಾಧರಿ (ನಾ). ಹ ಸಕಲಕಲಾಧರೆ : ಶ್ರೀಣರವಿದ್ಧಾಲರಿ ನಿಳಿಕಳಳಾಧರಿ 
(ಶಾ wa. 10721. Mo XC) 

ಸಕಳಕ್ಟದೂಪತಿತ್ಯ (ನಾ). ೧. ಎಲ್ಲವನ್ನು ಕ್ಷಮಿಸುವಿಕೆ. ೨. ಎಲ್ಲ ಭೂಮಿಗೆ 
ಒಡೆಯನಾಗಿರುವಿಕೆ ; ಚಕ್ರವರ್ಶಿತ್ವ. ೧, ಪಿ : ಮತ್ತರ ಜುತೋರಗ 
ಕೃದಾಗ್ರಹಮಾಗ್ರಹಳ್ಳಂ ಕೋಪದುದಾದೀಕವಕಂ ಪಕ್ಕಾಗಿ ತನ್ನದೊಪ್ಪಿಸುವುದು 
ದುತಿವಂತಂಗೆ ಪುರುಪಾರ್ಥಮಲ್ತು ಬಳಳಕ್ತದುವತಿತ್ತದು ಸಳಳಕ್ತದೂಪತಿತ್ವದುಂ 
ಮೂಡುಗುಂ (ತಾಂಡ ೬-೩4 ಐ). (ಸ. ಸಕಲಳ್ಲಮುವತಿತ್ಯ! 

ಸೆತಳರ್ತುಳ `ಸಕಲರ್ತುಕ' ನೋ. 

ನತಳಿ (ನಾ). ಚೊರು ; ತುಂಡು ; ತುಣುಕು (7) : ಉಪಿಪದರಂ ಬುಜ. 
ಮೆಲಲಂ ಬೊಜಮಟ್ಟು ಪರೇತದರಧೂಮಿಯಲ್ಲಿಗೆಯ್ದ ತನಗಂ ತನ್ನೊಡಸೆಯರ್ಗಂ 
ಸುಢಳಿಯಮ್ಬು ಶಂಕಿಸುದೆ ಬನ್ನಿದುಂದು ತೃ ಶಾಪಧೂಮಿಯಲಿ ವೆಂನ್ಕು ( ಟೂಟಿ ೨ ೧೧ ವಿ); 


ಸತಳೇಶ 'ಸಕಲೇಶ' ನೋ. 

ಸಕಳೋಪಾಸನೆ (ನಾ). ಸಾಕಾರನಾದ ಪರಮಾತ್ಮನ ಉಪಾಸನೆ, - 
ಆಡಾಧನೆ : ಪರಶಿದರ ನಿಷ್ಠಳೋಪಾಸನೆಯು ಲಿಂಗದ ದುೂಲಕಣೂ 
ಖತಳೋದಾಸರಿಯು ಮೂರ್ತಿಪೂಜೆಯ ಮೂಲಕವೂ ದೃಕ್ರದಾದಂತೆ . , . ಪಾಧಕಡ 
ಯೋಗ್ಕ ತೆಗೆ ಅಮಶಾರದಾಗಿ ಆಚರಿಸಲು ಮುರ್ಗದಾಯುತು (ರಾರ. ೪೧). 
'ಎಷ್ಮಳೋಪಾಸನೆ' ಪರಾ ಸಂ. ಸತದೋವಾಖನಾ! 


ರುಂ 


ಹಂ. ಸಕಲಾ ಇ ತಗ್ಗುಸೃದದನ್ನು ಹೊಂದಿರುವುದು! ' 


ನೆಕುಟುಂಬ 


| ಪಕಾಯ (ಗು). ೧. ಶರೀರಸಮೇತವಾದ ; ಕಾಯಸಹಿತವಾದ. (ನಾ). 

] ಪ. ಶರೀರಸಮೇತವಾದುದು ; ಕಾಯಸಹಿತವಾದುದು : ಸಳಾಯ ಸಂರ್ಮ 
ಚೈತನ್ಮಸ್ಮರತಿದಿತತಿ ಐತತಮುಂ ವಿಮ್ಮಲ್ಲಿರಲು ಸಮ್ಮ ೬ ಕರುಣೆಮಿ (ಟನ ಒಣ ಸರ), 
೩. [ನೀಶೈ] ಮೂರು ವಿಧವಾದ ಕಾಯಲಿಂಗಗಳಲ್ಲಿ ಒಂದು : ಅಉಯದಲ್ಲಿ 
ಅದ್ವೆತಟರಿತ್ರ . . . ಸಹಾಯದಲ್ಲಿ ಖದ್ಯೆದುಖುತ್ರ (ಉಂಡ. ೧೩೪.೬೬೩) ; ಕಾಯಲಿಂಗ 
ತ್ರಿವಿಧ : ಇವು ಸಕಾಯ, ಅಳಯ, ವಠಕಾಯವೊದು ಇದೆ. ಸ್ಮೂಲತ್ರಿಯೆಗಳನ್ನು 
ಲಿಂಗದೊಡನ್‌ ಬೆರಸಿ ದರಿಸಿದಲ್ಲಿ ಖಕಾಯವು (ಶಿಕೋ: ಅ). [ನಂ.1 

ಸತಾರ (ನಾ). “ಸ' ಎಂಬ ಅಕ್ಷದ, - ವರ್ಣ : ಮೇಲಣ ಸಕಾರಕ್ಕೆ ತತಾಂಂ -- 
ಕ್ರೂರಿ - ಉಶ್ಟುರಿ (ಹಡ ೩೬೪ ಪ್ರಯೋ). (4) 

[191 ಸಕಾರಣ (ನಾ). ಕಾರಣಸಹಿತವಾದುದು ; ಕಾರಣದಿಂದ ಕೂಡಿದುದು: 
ಪಂತೂಧಕರಿಗೆ ಸಕಾರಣದಾಗಿ ಶೋರಿ ಬಂದಿದೆ (ದ್ರವಿಡ ೩೮) ; ಜರ ಪಂಬುದುದ್ಕ್ಕೂ 
ಷಳಾದೆಗಗಳಿದ್ದುದ್ರಿ (ರನ ಹಾ), |ಐಂ.1 

ಸಕಾಲ (ನಾ). ಸರಿಯಾದ ಕಾಲ ; ಒಳ್ಳೆಯ ಸಮಯ : ಸಕಾಲದಲ್ಲಿ ದೊರೆಗಳದರು 
ಮುಡಿದ ಸಹಾಯವು ಭಲಕಾಲಿಯೂಯತು (ಹುಕುಂ. ೧ ಇಂ) ; ಸಕಾಲಕ್ಕೆ ಸರಿಯಾಗಿ 
ಗಂಡು ಜಗು ನಮ್ಮೂರಿಗೆ ಬಾತು (ಹುಚ್ಚಿನ. ೧). (ಸ) 

ಸತಾಲಿಕ (ಗು). ೧. ಕಾಲಕ್ಕೆ ಸರಿಯಾದ ; ಸಮಯಕ್ಕೆ ಯೋಗ್ಕವಾದ : ಸಕಾಲಿಕ 
ಕಾರ್ಯಕ್ರಮದ ವಿಷಯದಲ್ಲಿ ನನ್ನ ಹೆಂಡತಿ ತುಂಬ ಕಟ್ಬುದಿಟ್ಟು (ಅಂಬ ಬ). (ನಾ). 
ಪ. ಕಾಲಕ್ಕೆ ತಕ್ಕುದು ; ಕಾಲೋಚಿತವಾದುದು : ಮೋಣ್ಳುದೀ ಮಂ 
ದೊಳದೆಷ್ಟೊಂದು ಫಲವಿದೆ ದಾಗಿ ಸತಾಲಿಕವಾಗಿ (ಇಂ ೧೬-೩೨) ; ಮಕ್ಕಳ 
ಆಶೆಯ ದಾರಕ್ಕೆ ಸಂಬುಧಿಸಿದ್ದರೂ ಸಶಾಲಿಕದಲ್ಲ (ಜಡ. ೪ (ನಂ) 

ಸಕೀಲ (ಗು). ಇ. ಕಟ್ಟಿದ; ಬಂಧಿಸಿದ: ತೂಲಿ ಧಕ್ತ ಸಲ ಸುಳ್ಳತೋತ್ತಾಲ 
ಬುದಧ್‌ಲೋಲನ ಧದಶ್ಚತಿಕೂಲ ಚರಲಿಂಗಾಶುರರ ಸುಖತಾಲಳಾರುಣ್ಮ 
(ಊಂ ೬೨-೬5). (ನಾ). ತ. ಗುಟ್ಟು; ರಹಸ್ಕ: ಓಲಗದೊಳಗಿರ್ದ ತ್ರಿದತರು 
6ದ್ಮುಲಗೋ ಲವಂಡಲೆಗೆ ಬಿದ್ದಿರಲು ನೀಲಳಂದಡ ದೋಡಿ ನಸುಪಗುತದಣ 
ಸಕೀಲದನುಮೆಗೆ ತೋಜ್‌ಸಿದ (ರೂ. ಖಾ). ೩. [ವೀಶೈ| "“ಸ್ಮಲಗಳ 
ಸಂಬಂಧವನ್ನು ಯಾವುದರಿಂದ ತಿಳಿಯತಕ್ಕದ್ದ್ಹೋ ಅದು ಸಕೀಲ 
ವೆನಿಸುವುದು'' (ಹಿಂ ಆ) : ಧತ್ತ ಜಂಗಮದ ೫ತೀಲ ಸಂಬಂಧದವಾರು ಬಬ್ಬರು 
(ಅ ೩೫%. -೧೨೮೮) ; ಧಾಮೆದೇವಮ ಶ್ರಿವಿಧಲಿಂಗದನು ಅಷ್ಟವಿಧ ಸಕೀಲದನು ಅಚ್‌ದು. 
ಆನಿಸಿ (ಧೃಂಸೂ 1 ಒಂ) ; ಘಲಲಿಂಗದ ಪ್ರಾಣದ ಸಕೀಲ - ನಯಸಖಧ ಬಾಜೆಂಯುಯನು 
ug 3೩ -ಒ೦%. (Xo) 

ಸಕೀಲಕ (ನಾ). ೧. ೫ ಸಕೀಲ ೨ : ಧತ್ತಿ ಸಕೀಲಳದ ವಿಸ್ತರಣದಆ್‌ಯೆಯಿರ್ದತೀ 
ಸಾವಿರ ನುಡಿಗಳಂ ನಿನಣೆನಲು ಪತಿಯೆಂದಳಿನಿಯಂಗೆ (ಹಣು. ೪೪-೬೩), 
ಪ. ಸಂಬಂಧವನ್ನು ಕಲ್ಪಿಸುವವನು : ಮೆಲ್ಲಮೆಲ್ಲವೆಯತದವನು ಸವಿಸಿ ಬಾಲಕರ 
ಪಟು ಮಾಡಬಲ್ಲ ಸಕೀಲಕರವೊಲು ಹೊಂಗೆ ಮಚದು ನಿರಾಳದಲಿ ಎಲಲಜ್‌ದ್ರದೌ 
(ಶ್ರಮ ೧೨೧೩). (ಹ) 


| 


ಸಕುಟುಂಬ (ಗು). ೧. ಸಂಸಾರ ಸಮೇತ ; ಕುಟುಂಬಸಹಿತ : ನತುಟುಂಬ 
ಸಬಿರಿದಾರ ಸಮೇತವಾಗಿ - ತಿಮ್ಮ ಸವತ್ನಿಯೊಂದಿಗೆ ಮುಭೋಜವಕ್ಕೆ ಹೊರಟಿದ್ದ 
(ಹದು «೦ ಪಿ. ಎಲ್ಲ ಸಂಬಂಧವನ್ನು ಉಳ್ಳ ; ಎಲ್ಲವನ್ನೂ ಒಳಗೊಂಡಿ 
ರುವ : ಬಡಿಸಿ ಗಳಹತ್ತೆದವು ದಂಕ್ಕಲಕೆಂಡೆಮು೦ಿದ ಸಕುಟುಂಬ ದೊಕ್ಕರತೆಡಸ ಕತ್ತರಿ 
ಭಟ್ಟಸುವ ಗಳಹತ್ತ ಡೊತ್ಕರದ ತಡೆದ . . . ಧಟದು ಹಣಗಿದರು (ಲಷ್ಕಾನ ೨-೯೩1. 
1 ಓಂ.) 


ಈ. 


ಸತುಣ ೮೨೮೧ ಪಠ್ಕರೆ 


ರುಣ 'ಸಕುನ' ನೋ. ಸಕೋತೆ (ನಾ). ಒಂದು ಬಗೆಯ ಮರ ಮತ್ತು ಅದರ ಹಣ್ಣು : ಹಣನ ಗಿಡ 
ಸತುತಿ `ಕಕುತಿ' ನೋ. ದುರ, . . ಪರಂಗಿ, ಕಿತ್ತಳೆ, ಸಕೋಡೆ, ಮಾದಲ, ನಿಂದೆ (ಇದ್ಮುಳು. ೨೩೩). 
ಸಖನ, ಸರುಣ, ಸಗುಣ, (ನಾ). ೧. ಮುಂದಾಗುವುದನ್ನು ತಿಳಿಸುವುದು ; (« ಚಕ್ಕೋತ) 


ನಿಮಿತ್ತ : ಶಕುನ : *'ಶಳುವ - ಸಲದ, ಶಕುನಿ - ಸಳುನಿ'' (ಕರಣ ಖಾ ಪ್ರಯ, | | ನರನ (ನಾ). ೧ ಸಕಾರಣವಾದ ಕೋಪ : ಅರಗ ನೀ ಪಿರಿದಾದನ್ನ ರೂವನನು 
೨. ಭವಿಷ್ಯವನ್ನು ಹೇಳುವುದೆಂದು ನಂಬಲಾಗಿರುವ ಹಕ್ಕಿ; ಹಾಲಕ್ಕಿ; |) ಮಚ್ಚರದಿ ಗೆಲ್ಲೆಯಲಾಯೆಂದು ಹರಿದು ಸತಳೋಷದೊಳರಸುದುಗದ ಉದರರಲ ಸರಳ 


ಶಕುನದೆಕ್ಸಿ : ''ಸಕುವ (ಸಗುಣ) - ಶಕುನ, ಕುಭಸೂಡನೆ, ಹಾಲಕ್ಕಿ" ತೆಗೆದೆಚ್ಚ (ಶೀತಲ. ಇಇ. 3. ಕೋಪದಿಂದ ಕೂಡಿರುವವನು ; ಕ್ರೋಧಿ : 
ಕನ» ಇಂ. ಸರಣ ; ೧. ಒಂದು ಛಲೋ ಸುಟಸಬಣದ ಏನಾ ಮೋಡಿ ಆ ದಂ) ; ಖಳ ದುತ್ಯಾಸವ ದಕ್ಮಸ್ನೃರ್ಕೋಚ್ಛಲತ್ಕೃಷ್ಮರಕ್ತಲಲದಿಂ ಕೋಡಾವಳನು ದುನ್ಬಿಸದಿದ್ದುಂ 
ಮಿಗಪ್ಪನ ಗಾಡಿಗೆ ಬಣ್ಣ ಕೊಟ್ಟು . . . ಹೊಡೀಬೇಕು (ಹಟ. ೬೩ ಖಗುಣ್ಮ :೧.' ಗಳಗಳಿತ ಸಕೋಮಾರ್ಪ ಶೂದಿಂದಿದ್ದ (ವಾ. ೧-೩೩)... ಟಂ) 
ಕಡ ಉಪ್‌ಗ: ಬಗ ಮಡ್ಡಿಗುಂ (ಉಪಾತ್ಯ ೨-೧). ಪಿ. ಎಡತೋಳು ಹಾರುತಿದೆ. | | ಸಕೌಕ್ನೇಯಕ (ನಾ). ಕತ್ತಿಯನ್ನು ಹಿಡಿದವನು ; ಖಡ್ಗಧಾರಿ : ಗರ್ವಾಂಥೂ 
ಖಗುಣನಿದೂ ಚೀಮಿಹಿದೆ (ಖಂ. ೯೯-೬). [ಆ ಸಂ. ಶಲಿಖ) 01 ಹಿಂಧುಉಕ್ಕಂದವಿನಿಟ್‌ದು ಐಕೌಶ್ಟೇಯ ಕಂ ಬರ್ಪದಂ ಕ೦ಡು (ಆಾಧ್ಯಪು ೫-೧೧೨). ಹತಂ) 
ಸಕುನಗಾರ (ನಾ). ಶಕುನ ಹೇಳುವವನು ; ಮುಂದಾಗುವುದನ್ನು ಸಕ್ಕ (ನಾ). ಬಾಯಿಯ ಕಡೆ ; ಕಟವಾಯಿ : ಧಾರ್ಗವರ್‌ ಸುರಿಗಿಪೌವಂತಿಚೌಯ 
ತಿಳಿಸುವದನು : ಖಕುನಗಾಲಿರೆ, ಜೋಯಿಸರೆ, ಸುದ್ದುವಿಷುದು (ಓಗರ ೫). ಸಂಖುದ ಕೆನ್ನೆತ್ತರ್‌ ಳಟಲ್ಕುದಿರ್ದ ಸಕ್ಕದ ಓಪ್ಪುಗಳು . . . ಅಗುರ್ಮಂ ವಡೆಯ 
wes + - ಗಾಡ (ಆ. 1) | mone. “ಶಲ್ಮ(ಸಂ) - ಚಕ್ಕೆ'' (ಪಂದಾ) ; ''ಕಟವಾಯಿ'' 
ಸತುನದಕ್ಕಿ (ವಾ). ಮುಂದಾಗುವುದನ್ನು ತಿಳಿಸುವ ಹಕ್ಕಿ ; ಶಕುನಿ ; `'ಹಿಂಗಲಿ'' (ses ೬೬೧), (ಇ ಸಂ. ಸೃಶ್ಯ) 
usar. (ಸುನ *- ವತ್ತಿ) | ಹತ (ನಾ). ಚೌಕಾಉರ (7) : ಓಎಯು ಮುರಿಯಲ್ಲದೆ ವರಗಳಿಂದ ಕೂಡಿದ್ದಳ್ಕಾಗಿ 
ಸಶುನಿ (ನಾ). ೫ ಸರುನದಕ್ಕಿ : ಶಕುನಿ - ಹಜುವಿ (ಕಮರ 2೬ ಪ್ರಚೂ), ಸಕ್ಕೃದಾಗಿಯಿರಲು ದೂಹ್ಮ (ಲಾಲ uh ku 
K ೫೩. ಅಲವಿ ಪಕ್ಕಜ್ಮ 'ಸಕ್ಕದ' ನೋ. 
ಸಳುನಿಗ (ನಾ). ಐ ಸಕುನಗಾರ : ಐಬಿನಿಗಯಟ್ಟುದಂ ಕೊಬ್ಬನಂಬ . . . ಶಪ್ನ | | ಪಕ್ಕಜ್ಮ (ನಾ). ೧. ಜೊತೆ ; ಒಡನಾಟ : ನೆರೆಹೊರೆಯ 6ಲಡ ಕೇರಿಯ 
ಶಕ್ತಿಯು (ಮಂ ಮತಿಯುದು)ಮೊಂದುದುವರ್ಜ್‌ಯದೆ (೦ರ್ಜಾತ್ಕು, ೧-೬). ಸಕ್ಕಜದ (ಣಾ. ಸಲ್ಕಜದ, ಸಕ್ಕಣನದ) ಮಕ್ಕಳೂಡದೊಕ್ಕಿಲಿಕಿ ನಲಿನಲಿದು 
ಉಪುಪ + - ಇಗ) ಹು) ನರ್ತಿಸುತ್ತಿರಲ್‌ (ಇಲಯ. ೨-೧೩) ; ಉತ್ಕುತಿರ್ದುದು ವೀರರಸ ರಣಸೊಳ್ಕುತಿರ್ದುದು 
ಪಕೃತು (ಅ). ಒಮ್ಮೆಯೂ; ಒಂದು ಸಲವೂ: ಆಶೆಯೆಂಬ ಪಾಠದಲ್ಲಿ ಸೋಲ ಗೆಲುವಿದ ಬಿಕ್ಕಜಣೆ ಮುದಿಲ್ಲಲಿರ್ದುದು (ಆಕಾ. ೬-ಇ.-ಉ) ; "'ತೂಗಾಟ'' 
ಭದಬಂಧನದಾಗಿರ್ದೆವಯೂ ಸಳ್ಳತು ವಿದ್ಮು ನೆಬೆಯಲೆನಗೆ ತೆಜಹಿಲ್ಲರಯ್ನೂ (ಹೋರಾ ಕೋಕ), ಶಿ, (7) : ರರದುಕೂಲದದಲ್ಲದುಡದ ದಮ್ಯೃಗರುರ 
(ವಜ ಆ): ಸಕ್ಕತು ಚಿಂತಬೆ ಮಾಡಲೀಯದಿದವೇ ಶೋಟ್‌ (ಹಡ ೫. ಕುಂಕುಮುದರಲ್ಲಡಂಗದೊಳು ತಿಗುರದ ಸುಟಾತದೆಯೊಳವಲಂಬಿಸದ 
16. ಸತತ್‌) ಚೀರಟೀಸಾಂಬರಣನಲ್ಲದುಳಿದ ವಸ್ತ್ರಣ ಬೊದೆಯದ ಅರಿರಳಾವಮೋದ 
ಸತೃತ್ವದ (ನಾ). ಒಂದು ಸಾರಿ ಮಾತ್ರ ಸಂತಾನವನ್ನು ಪಡೆಯುವುದು ; ಕಾಗೆ : |8| ಶಾತಿಯನಲ್ಲದುಳಿದ ಕುಸುಮದನು ತುಳುಬದ ನಕ್ಕಟರನಲ್ಲದಾಡಂದೊಪ್ಬದ 
“ಇರಿವ... ಸಕ್ಕತ್ತ್ಯಲು, . . ವಾಯಸ - ಈ ೧೦ ಕಾಗೆ" (ಖರಾಯಾ, ೪೧-೨) ಲತಾಣಿಗಿಯರು ನಡೆಶಂದರು (ಹಾಡ ೩-೩೬) : ದಿಬದಿಂ ಮುದ್ದಾಡಿ ದಾರಿ 
(ಹಂ) ಸತ್ಕಉವೇವಿತ್ತವರೆಂದು ತೆ.ಟೈೆಟೆತರುತ್ಟುಂ ನೋಡಿ (ಉಂ ೧-೮೨). (ವ ಸಕ್ಕೃಗ 
ನಕೃತ್ವಸೂತೆ (ನಾ). ಮೊದಲನೆಯ ಕರುವನ್ನು ಪಡೆದ ಹಸು ; ಚೊಚ್ಚಲ | | ಸಕ್ಕಜಗನ್ನಡ (ನಾ). ಸಂಸ್ಕೃತ ದೆರೆತ ಕನ್ನಡ ; ಮಿಶ್ರಕನ್ನಡ : ಒರ್ಳುನ್ನಡ 
ಸೂಲಿನ ಹನು : *'ಗೃಷ್ಟಿಿ, ಸಳ್ಳಿತ್ವಸೂಂತಾ - ಈ ೨ ಚೊಟ್ಚಲ ದುಣೆ60"" ದೆಳುಗನ್ನಡ ಪಳೆಗುನ್ನಡ ದೇಶಿಯಂಗಳಾ ಕನ್ನಡದುಂ ತಿಳಿ ಸಕ್ಕರ್ಜಸ್ನಡಮುಮದನಿಕೆ 
(ಕರ್ಗಾಯ 1೬ ೧೯೬). (ನೂ. ಸಳ್ಳತ್ವಸೂತಾ 301 ಯೊಗ್ಳದಿತಾದುಹಾತ್ಮೆಯಂ ಮೆಚ್ಚದ ಐದ೦ (ಬವ. ೪-೨). 


ತಿಳಿಯುದವನ್ನು. (ನಂ. ಸಕ್ಕದ್ದ್ವಾಹಿನ್‌) ಸಕ್ಕದ, ಸಕ್ಕಜ್ಯ (ನಾ). ಸಂಸ್ಕೃತ ; ಆರ್ಯಭಾಷೆ : ""ಇಕ್ಕದಮೆಂದು ಸಂಸ್ಕೃತ" 
ಸಕೇಶ (ಗು). ಕೂದಲಿನಿಂದ ಕೂಡಿದ : ಸಕೇಶ ವಿಧದೆಯುದ ಕುರೇಪ್ಟಿತೆಯೂ, (ಅ 64-೫೬) ; ಸಕ್ಕದಮುಂ ರ್ಪಾಜಮುದುದಕ್ಕುಂ ಬಗ್‌ದಂತೆ ಸಮುಚ್‌ ವೇಟರ್‌ 
ಅವಳ ಗೆಳತಿಯಬದ ಕುಟಿಲೆಯೂ ಪ್ರವೇಶಿಸುತ್ತಾರೆ ( ದೋಹ, ೧). (ಪಂ) (ಇಂ. ೧-೪೧) ; ಸಕ್ಕದ ಕನ್ನಡ ಮೆಂಬೆರಡುಂ ಕವಿತೆಯವದುಳ್ಳಿ ತ್ರರಂತಿರೊಡನಡವಿದೂ 
ಸಕೇಶಿ (ನಾ). (ಗಂಡ ಸತ್ತ ಮೇಲೆ) ತಲೆಯ ಕೂದಲನ್ನು ತೆಗೆಯದವಳು : || ಉರುಳ್ಗಳ ಸದಣಂ (ಕಾಟ ೧.೧೨) ; ವೀಲಿಟ್‌ಯದ ಗಂಟದೊಳ್‌ ಕಡುಬಂ 
ನೀನು ಸಕೇಶಿ-ಖಾಗಿ ದುಬೆಗೆ ಬಾರುವಂಧಾದ್ದು ನನ್ನ ತಬ್ಬಿ ಲಕ್ಷ್ಮೀ? (ಕೃಷ್ಟ ೦) il ಶುಜುಕಿದಡಾಯ್ಲು ; ಕನ್ನಡದ ಸಗುಖನಜ್‌ಯಲಾರ್ಚ್‌ನಿಲ್ಲೆನಗೆ ನಕ್ಕದದ ನಗೂ 
ಹುಮಿತ್ರೆಯ; ತಂಡೆಯ ನಿಗ್ರಹದ ಬಲದ ದುಲಕದಾಗಿ 'ಹಳೀತಿ'ಯೂಗಿ ಪೇಟ್ಟುದು ಗಡ! (ಉಹು, ೬-೪). ಸಶ್ಕೃಜ್ಯ : ಲಲಿತಪದಬಂಧ , . . ಹಾನ್ಸ್‌ 
ಉಳಿದು4ಎ೦ಡಳಾ (ಹೇಮಂತ ೧೬೯) : ಸಕೇಶಿಯಾದ ಭಾಗೀರಥಿ ನಂಪ್ರದಾಯಸ್ಮರ ಎಲಷಿತರುಸು ಧಾವದೇಕ್ಷೆ ಸಕ್ಕಬದಿಂದು ಸೊಂಪು ಬೆಂದಮರ್ದು (0ಡಾಗ, ೧೬.೬೬). 


ಸಕೃದ್ಧ್ವಾಹಿ (ನಾ). ಕೂಡಲೆ ಗ್ರಹಿಸುವವನು ; ಮೊದಲ ನೋಟದಲ್ಲೇ | ಚಟ (ಆ ಸತ್ಯದ) * ಹಡ) 
[| 
1 


ದೃಷ್ಟಿಯಲ್ಲಿ ತಾ ಬಳಾಗಿದ್ದಳಾ (ಉರಿ. ೬೯). (< ಸಂ ಸಶೇಶಿನಿ) | K ಹು. ಸಂಸ್ಕೃತ) 

ಸೇಶಿತನ (ನಾ). (ಗಂಡ ಸತ್ತ ಮೇಲೆ) ತಲೆಯ ಕೂದಲನ್ನು ತೆಗೆಯದಿರು |ಎ| ಸಕ್ಕನೆ (ಅ). ಸರಕ್ಕನೆ ; ಬೇಗ : ದಿಬೃದಿಕ್ಕಿಗೆ ಕದಲಖುವಸತ್ವರ ಹಾಸುಹೊಕ್ಕಾಗಿ 
ವುದು : ಸಳೀಶಿತನ ಒಂದು ಹೊ ಖುಧಾರಣೆಯವಿಗಿ ತಲೆಯೆತ್ತಲು ಹದೇಳಿಯಿತ್ತಿದೆ | 1 ತುಂಡುತುಂಡಾಗಿ ಸಕ್ಕರೆ ಸರಿತದೊಳೇಜ್‌ ತೋಶ್‌ದರೆದಯಿಕ್ಕುದ ಷ್ಟಚ್‌ಎಳೆರಳ್ಳಾರಿ 
(ಒಮ se (ಕೇಶಿ ತ ಇ ಶಂಂ| || seo. (34. -ಆದೈ 

ಸಹೋಟಟಿ (ನಾ). ಒಂದು ಬಗೆಯ ಸಸ್ಕ : '`ಛೂತಪ್ಪಕ್ಷತಾರ - ತಾರೆ, ಸಕೋಟಕಿ?, | | ಸೆಕ್ಕರಿಗ (ನಾ). ಒಂದು ಕ್ಲುದ್ರದೇವತೆ : ಈಗು0 ಮನೆ ಕೊಡತಿ ಹೊಲ್ಲಿ ದುವವುಳ್ಳಿ 
ಟೆಳ್ಳಿ' (ಬೂ. ಎ 'ಶಾಕೋಟಿಕಿ' ಪರಾ. (ಗ ಬಡಸ ಸಕ್ಕರಿ, . . ಇಂದೆ ಒಡೆದೈವ (ಏಳುಖ. ಕಾ-೨). 11] 


ಸಕೋಟಿ (ನಾ). ಒಂದು ಬಗೆಯ ಸೊಪ್ಪು : ಸೊಪ್ಪುಗಳು . . . ದುಂಡುತ || ಸಕ್ಕರೆ, ಸಖರೆ, ಸಖ್ಬರೆ, ಸರ್ಕರೆ (ನಾ). ಕಬ್ಬು ಮೊದಲಾದುವುಗಳ ರಸವನ್ನು 
64ಟಿ, ನಾಲೋಬೇಡ (ಲಮ್ಮಲ. ೫೩೩ 'ಚೆಕ್ಕೋಟಿ' ಪರಾ. 1 ಚಳ್ಕದತ್ತಿ) ಕುದಿಸಿ ಹರಳಿಸಂತೆ ಮಾಡಿದ ಸಿಹಿಯಾದ ಪದಾರ್ಥ ; ಕರ್ಕರೆ : ಸಕ್ಕಳಿಗೆ 


ಸಕ್ಕರೆಕಂಚಿ ರಲ ಪಕ್ಕಿ 


| ಸಕ್ಕರೆಬಾದಾಮಿ (ನಾ). ದಾದಾಮಿಯಲ್ಲಿ ಒಂದು ಬಗೆ ; ಸಿಹಿ ಬಾದಾಮಿ ; 

| ಜರದಾಳು : ಸಕ್ಕರಬಾದಾಮಿ, ಚರದಾನು (ಮೃತ ೬೪-೩) : ಜಲ್ಬರುಹಣ್ಣು, 
ಮಿಷಿಮಿಸಿ, ಸಕ್ಕಲೆದಾದಾಮಿ, ಆರದಾಳು (ಬಾ ೧೧೦೩ (ಸಕ್ಕರೆ 4 ಬಾದಾಮಿ) 

| ಸಕ್ಕರೆಬಲ್ಲ 'ಸಕ್ಕರೆದಿಲ್ಲ' ನೋ. 

ಸಕ್ಕರೆಬಲ್ಲು 'ಸಕ್ಕರೆಎಲ್ಲು' ನೋ. 

ಸಕ್ಕರೆಬೀರು (ಕ್ರಿ). (ಸಂತೋಷ ಸಮಾರಂಧದಲ್ಲಿ) ಸಕ್ಕರೆಯನ್ನು ಹಂಬು, 


ಹಓಯುಗಿರ್ಪದೆಂಡು ಸಹಜಂ (ರರ್ಯಾರ್ಕು ೪-೪೧) : ದೆಪ್‌ವ ಸಣ್ಣಕ್ಕಿಯ ವಾಯಸ 
ಸೊಬ್ಬುಗೆವೆರೆದ ಪಕ್ಕರೆಯ ವಾಯಸ (೪೬ ೪-೯೦) : ಆಸೆಯಾಗಿ ಕಬ್ಬು ತಿನ್ನುದುದಕ್ಕಿಯ 
ಇರುವೆಯಾಗಿ ಸಕ್ಕರೆ ತಿನ್ನು (ಇಗ). ೨. ಸಿಹಿಯಾದುದು ; ಸೆದಿ : ಲಾಮಿನಿತಷ್ಟೆ 
ಲಾಲಿಷು ಸಕ್ಕಲೆಯಂತ ಮುತುಗಳೆ (ರೋಡ. ೩೪.೨) : ಉಂಪಾಳೆ ಪುಟವಾಳೆ ಅದಾಳ. 
ಬಿಕ್ಕೆ ಕೆಯೆಸೆದಾ ದೇವಾಳಿ ಕಬ್ಬಾಳೆ ಹುುಯಿಗುಂದದ ಪಚ್ಚಿ `ನಾಡವು ಮಧುರಂಗ ಪಯಃ | $ 
ಮೆಚೆದುವರ್ತಿಯಲಿ (ಕಂದ ೫-6೬) ; ತಂದೆ ಔಮಿಕಿನೆಂಳೆದ್ದು ಅಖುಧವಾದ್ಯುತ ಓದ. 


ಸಕ್ಕರೆಯ ವಿದ್ಮೆಯಲಿ ಸವಿಯುತಿದ್ದೆ (ರಾಯಸ ೬-೧೯೯). ಸಖರೆ : ೧. ಬೆಲ್ಲದ ಬೆಡ್‌ಗೆ 


ವಿ ಸಾ ಮರೆಯ ಹೆಚ್‌ಂಗೆ ದಿ ೭ (೪%. ೧೮-9-೬೪ 197%). ಸಖ್ಬಿರೆ : ೧. ಬೆಲ್ಲದ | 


ಹೇಷ್‌.ಎಂದಳಂ ಹಾಗ ಸುರೆಯ ಹೇಟ್‌೧ಂದಕಂ ಹಾಗ (ಎ೪ ೪. ಬೇಲೂರು. 


— ಬೀರು : ಅರಸುವುತ್ರಡಾತಳರ್ಮವ ಮಾಡಿ ಸಕ್ಕರೆಬೀರಿ ಭೂತುರಾಳಿಗಳಿಗೆಯಿತ್ತ 
ಧೊರಿದಾನಗಳು ದೊರೆದವು (ಸಣಭಿ. ೧೯:೬) |ಸಕ್ಕಲಿ 4 ಬೀರು (ನ ಬೀಡು )) 
ಸತ್ಕರೆಬುನುಡೆ (ನಾ). ಸಕ್ಕರೆಯಿಂದ ಮಾಡುವ ಒಂದು ಬಗೆಯ ಭಕ್ಕ : 


wer). ಸರ್ಫಲೆ : ೧, ಬಾಲ್ದರ್ಕ್‌!ತಾ್‌ ಕಲೆಯುಲಲಾದುಯಿಮುನತಬವೆಂಡ |10 
ಎದ್ಮಾದುಯ ಸೇವಿಸಲದಣೆ ಕಬು4ಸಿಹಧದುಂ (ಶಾರ್ಕ್ಯವು ೨-೪೦) ; ತುಪ್ಪಮಂ , , . | | 
ಸರ್ಕರ್ರೆೊದಿ ಸುಡ್ಗಪದಿಸರ್ಷಿಯೂದು (ಕೂಪ. ೩ ೭ ಅಲಂ. | 1 $೪ ಸಕ್ಕರೆಬುರುಡೆಗಳ್ನಮ್ಮ ದಾಯ ಬಜನಂ ಬಡಿಸುತಿದೆ (ನಮ್ಮ. ೭-೩೬). 
ಸೆಕ್ಕರೆಕಾರಾ (ಉಕ) ಎ ನಿಶ್ಚಿತಾರ್ಥ ಸಮಾರಂಭ : ನಮ್ಮ ದುಗಳ | | (ನಕ್ಕರೆ * ಬುರುಡೌ 
ಸ್ಥಾರೆಳಾರಣ ಆಯಿತು (ಊಂ). ನಕ್ಕರೊದ್ದಿಸು ಹ ಸಕ್ಕರೆ ಹಂಯುವಂತ ಮುಡು, | ಸಕ್ಕರೆಮಾದು (ನಾ), ಮಾವಿನಲ್ಲಿ ಒಂದು ಬಗೆ ; ಸಿಹಿಮಾವು : ಮುದ ಪಂಜು 
ಹಂಚಿಸು : ಸತ್ತ ಸಾಬಬವಿ ಸುಮಾಧೀಗೂ ಸಕ್ಕರೆ ತಿದ್ದಿಸಿ ಈಗ ದೇದಂತ ದುುಜ್ಯವಿಗೆ 19) ದಾಡಿದು ದ್ರಾಕ್ಷಿ ಖರ್ಜೂರ ಮುದಿತ ಬಾಳೆ ಉದಾಳೆ ಮೋದ ಸಕ್ಕರೆದೂವು. 
ದೇವತ್ವದನ್ನು ಆರೋಪಿಸಿ ಪೂಡೆಸಹತ್ತಿದೆ (ಖೇಲಾಳೂ. ೧ ಲಖನ). | ನೇಚ್‌ಲನಣ್ಣಾಳ ಯುದೆವಖಿತ್ರಲಾಲ್ಲದಿಗೆ (ಯೋ ೧-೩). [ಸಕ್ಕರೆ 4- ಮದುವಿ 
ನಕ್ಕರಎದ್ದ ಇ ಸದಿಯುದ ನಿದ್ದೆ : ಎಲ್ಲ ಬ್ರಾಣಗಳಿಗೂ ಸುಕ್ಕೆಲುದ್ದೆಯ ಕಾಲದದು | | ಸಕ್ಕರೆಮಿಟಾಯಿ "ಸಕ್ಕರೆಮಿಕಾಯಿ' ನೋ. 
(ಯ ೧೨೩) : ಉಜೆಯು ಸಕ್ಕರೆವಿದ್ದೆಯ ದುರುಳುನಗೆಯ ಬಟ್ಟೆಯಲ್ಲಿದ್ದಳು | | ಸತ್ಕರೆಮಿಕಾಯಿ, ಸಕ್ಕರೆಮಿಟಾಯು (ನಾ). ಸಕ್ಕರೆಯಿಂದ ಮುಡಿದ ಸಿಹಿತಿಂಡಿ : 
(ಇರುವ ೫೫7), (£ ಬ್ರಾ, ಸನ್ಕಂಾ : ಖಾಲಿ. ಸಖ್ಪುರಾ / ನಂ. ಶರ್ಶಲಾ) ಸಕ್ಕರೆಮಿಕಾಯು (ಲೂ ಇಕಾ), ಪಕ್ಕರೆಮಿಟಾಯಿ : ಚಲ್ಮಲಿಯ ದೋಡೆಗಳ 
ನಕ್ಕರೆಕಂಟಿ (ನಾ). ಕಂಚಿಕಾಯಲ್ಲಿ ಒಂದು ಬಗೆ ; ಸಿಹಿಕಛುಿ ; ಮೋಸಂಬಿ : |೫| ಪಕ್ಕರೆಮಿಟಾಯಿಗಳ ತಕ್ಕಂತೆ ಸಂತೆಯಿಂ ಕೊಂಡು ಬಾರಮ್ಮ (ಕೂಪ ಬ). 
*“ಖಿಕ್ಕಲೆಕಂಟಿ - ಸಂಟ, ಮೋಸಂಬಿ" ( ಹಾಖ4 ೫. ೪೬). (ಸಕ್ಕರೆ 4 ಕಂಚ! | ಓಕ್ಕರೆ 4 ಮಿಠಾಯಿ 
ಜಕ್ಕರೆಕಡ್ಲಿ (ನಾ). ಕ್ಲಾಯಾಕಾರದಲ್ಲಿ ಮುಡಿದ ಸಿಹಿತಿಂಡಿ: ಇಂಗಡಿಯಲ್ಲಿ ! | ಸಕ್ಕರೆಯದೆಂಡೆ (ನಾ). ಒಂದು ಬಗೆಯ ಬೆಂಡೆ : ““ಮೂಲಹಾಧಪಂ - ದೂಡ್ಡ 
ಸ್ಕಾರೆಕ್ನು ಬತ್ತಾಸು ಳಲ್ಮಾಣಪೇದೆ ಮಾರುತ್ತಿದ್ದರು (ಊಂ). ಸರೆ 4 ಳಾ) ನ ದಂಡಕ, ಕವಿರ್‌ರದೆಂದೆ ಸಕ್ಕರೆಯ ದೆಂಡೆ' (ಹು. ೧೬೬). 1೬ ಸಕ್ಕರೆ 4 ಬೆಂಡು 
ನಶ್ಕರೆಕಾಯಿಲೆ (ನಾ). ಒಂದು ಬಗೆಯ ರೋಗ ; ಸಿಹಿಮೂತ್ರಮೋಗ :ದಯಷ್ನಾ | ! ಸಕ್ಕರೆದಾಳೆ (ನಾ). ಒಂದು ಬಗೆಯ ಬಾಳೆ : ಉವಾಳಿ, ಪುಟವಾಳೆ, ಉಜವಾಳೆ, 
ಮುಗ ಸ್ಕಾರೆಳಾಯುಲೆ ಸಾಮಾನ್ಮರೋಗವಾಗಿದೆ (ರ. (ಳಕ್ಕಲೆ 4 ಕಾಯಲ) |2| ಸಳ್ಕರೆದಾಳೆ, ದೇಬಾಳೆ, ಕದ್ದಾಳಿ, ಪಚ್ಚೆದಾಳೆ. ವಾಡವಾಳೆ, ದುಧುರಂಗವಾಳಿ ಮೊದಲಾದ 
ಶಕ್ಕಳೆಕುಂಬಳ (ನಾ). ಸಿಹಿ ಕುಂಬಳಕಾಯಿ : ಸಕ್ಕರೆಐಯ ತಿನ್ನಲು ಆಬು ರಟ | :  ದಾನಾಟಾತಿಯ ದಾಳೆಯ ಬರಗಳು ಅಲ್ಲಿ ಇದ್ದುದು (ಆರ್ನಾಜ ೧೫), 
(ಢಿ)... ನಕ್ಕರೆ + ಕುಂಬ್‌ಗ) | ಓಓಕ್ಕರೆ * ಬಾಳೆ, (ಆ ದಾಟಿ) 
ನಕ್ಕರೆಗ , ಸಕ್ಟರೆಗ (ನಾ). ಒಂದು ಬಗೆಯ ಮಿನು : ಸಣ ಕೊರವ ಬಡಾ | ! ಸಕ್ಕರೆಎಲ್ಲ, ಸಕ್ಕರೆಬಿಲ್ಲ (ನಾ). ಸಿಹಿಯಾದ ಕಬ್ಬಿನ ಬಲ್ಲನ್ನುಳ್ಳವನು; 
ಬಸೇಗಂ ಮೊರಗಿಂಡೆ ಬಾಳೆ ಸಕ್ಕರೆಗಂ ಹಂದಿಗದಾನೆಲೂಗ ದುಡಬೆಂಬಗಳಿತ | | ಮನ್ಮಥ: ಮಿಕ್ಕ ಮುಂಸದ ಬಲು ಕೈಗೆಲಸಗಳಿಂದೆ ಜೊಳ್ಳಟಗೊಳಿಸಿ ಭೀತಿಯಲಿ 
ಶಘರಾಳಿಗಳಿದೆ ತೆಗೆಲನ್‌ ಬೇಡರ್‌ (ಕಿವಿಯ 2೬-೯೧). ಸಕ್ತ್ವರೆಗ : ಹಚಿಗಂ ಸಕ್ಟರೆಗಂ [| ಕಕ್ಕಸರಾಯಗಾತಿಥ್ಮದಣೆಯ್ದಳು ಸಕ್ಕೆಳೆಎಿಲ್ಲವರ್ಧಾರಿಗಿ (ರೋಡನ. ೧೫೪೪) ; 
... ಪಂದಿಗಪೆಂಬ ಮಾಖ್ಮೆಗೆದನಾ ಛತ್ತಂ (ಕ್ರಿಇಎ ೫೬-೪). "ಚಕ್ಕ, "ಹಡುಸಕ್ಕರಿಗ' | ಸಳ್ನರೆವಿಲ್ಲರಾಣೆಯ್ದೆಭೆನದನಮ ಚಿಕ್ಕತಾಯಮು ಕಾಣ್ಪಿದೆಂದಾ (೮೮. ಇಾ-ಅ). 
ಪರಾ (ಕಕ್ಕರೈರ -ಗೃ) | 1 ಪೆಕ್ಕರೆಬಿಲ್ಲ : ದಿಖ್ಕುದಿಕ್ಕಿರ ಲಾಯಲಾರಿಗಳೊಡನಾಗಳಕ್ಕಣು ಮಿಗ್‌ ಹರುಷದಲಿ 
ಪತ್ಕರೆಗಾಯಿ (ನಾ). ಸಕ್ಕರೆ ಹಾಕಿ ಮಾಡಿದ ಒಂದು ಬಗೆಯ ಖಾದ್ಕ; | | ಲೆಕಎಲ್ಲದ ದುಂತ್ರಿಗಳಿದೆ ಮೋಡೇಳು ಸತ್ಯರೆಬಿಲ್ಲದ ರಂಪ (ಕುಹು. 32-೫೦). 
ಹೀರೆಕಾಯಿಯ ಸಹಿಪಲ್ಮ : ಹೀರೆಯರ್ಳೆಐಯ್ದುಳು ತಂದು . . . ಕಲದ ದಧಿ | ಓಕ್ಕರೆಎಲ್ಲು + - ಅ) 
ಹಾರಿಕೆಯ ಕೆಲದ ಖಕ್ಕರೇಣಯ ಕೆಲವ ಧಂದೆತಶಾತಮುಂ . .. ಟಳೆಯಣಾಯ ಬಣ (ಜ| ಸಕ್ಕರೆವಲ್ಲು, ಸಕ್ಕರೆಬಿಲ್ಲು (ನಾ). ಸಿಹಿಯಾದ ಬಲ್ಲು; ಕಬ್ಬಿನ ಬಿಲ್ಲು; 
ಹಿರಿದಾಗಿ ಹಸ ಮೂಳ್ಳುದು (ಕೂಡು, ೧-೬೬). (ಸಕ್ಕರೆ 4 ಕಾಯ್ದು (ಆ ಕಾಯ್‌) ಇನ್ಲುಬಾಪ : 'ಸಕ್ಕರೆವಿಲ್ಲ' ಪರಾ. ಪಕ್ಕರೆಬಲ್ಲು : 'ಸಕ್ಕರೆಬಿಲ್ಲ' ಪರಾ. 
ಸಕ್ಕರೆಗುತ್ತಿ 'ಚಕ್ರಗುತ್ತಿ' ನೋ. | | ಸಕ್ಕರೆ 4 ಬಟ್ಟು (ಆ ಬಲ್‌) 
ಸಕ್ಕರೆಗುತ್ತು "ಚಕ್ರಗುತ್ತಿ" ನೋ. | | ಸಕ್ಕಪಾಹಖಸಮುದ್ದರಣ (ನಾ). ಒಂದು ಬರುದು (7) : ಒಂದಿತ್ತು ಮಣೆನಂ 
ಸತ್ಕರೆಸೆಲ್ಲಿ (ನಾ). ಒಂದು ಬಗೆಯ ನೆಲ್ಲಿ : ಸಹಿನೆಲ್ಲಿ ; ಅರನೆಲ್ಲಿ : ೪). | | ಗೋತ್ರವದಿತ್ತಂ ಸಕ್ಕಷಾಣಸಮುದ್ಯಲಣ ಮುಂತ್ರಿಮಾಕಕ್ಕ ನಾಮದಿ ಸಮತ್ತ 
ಸ್ಕರ + ನಲ್ಲ) [e: ಶ್ರಶ್ತುಯಿತಂ (ಈ ಮೂ ೧೬೨ ೮೯ 10463. (1 
| ಜಿ 


ಸಕ್ಕರೆಯನ್ನು ಮುತ್ರ ತುಂಬಿ ಮಣಗುಟ ದೇಯಿ ತೆಗೆಯಲು ಶಕ್ಕರೆಬುರಾಡೆ 
(ಸಂತಾ ೧-೪೪ಟಗು) ; ಈ ಯುಣ್ಣೆಹಂದಗೆಯ ಮೃಮುತರಳೆ ಸರಿಯುಂಟೆ ಜೋಯಿಸರ 


ಶಕ್ಕರೆಬದನೆಗಾಯಿ (ನಾ). ಬದನೆಕಾಯಿಯಲ್ಲಿ ಮಾಡಿದ ಒಂದು ಬಗೆಯ! | ಸಕ್ತಿ, ಸಕ್ಸಿ, ಸಾಕ್ಕಿ (ನಾ). ಯಾವುದಾದರೂ ಭಟನೆ ಮುಂತಾದುವನ್ನು 

ಭಕ್ಷ್ಯ : ಮೂದಲು ತುಪ್ಪದೊಳಾಕ್ಕರಿಸಿ ಸಎಯುಮಂ ಹಡೆದ ಬದನೆಯರ್ಳೆಐಯ | | ಕಣ್ಣಿಂದ ನೋಡಿದವನು, - ರುಜುವಾತು ಮಾಡುವವನು : “ಬಕ್ಕ 

ಹೋಳಿ ಹಾಕಿಕೊಂದು ತುಸ್ಪದೊಳು ವರಿದುಳದಿತ್ಕಿ ಬೊಡ್ಡಣೆಗೆಯಂ ಕೊಬ್ಬು ಜರೆ | | ಐಕ್ಕೆಯ ಸಕ್ಕಿ ಹಾಕ್ತಿಯೆ'' (೪೧೬ ೬೨) : ದಸಪ್ರಳುಮಾರ ಇದಕ್ಕೆ ಹಕ್ಕಿ 
 ಹೋಗದಂತಿರಿಸಲು ಅದುವೆ ಪುಳಿಚಾರು ಬದನೆಯ ಕಾಯಿ. ಕನ್ನಡಿಗಳದರು. 

ಹ್ಯೊರೆಬುದನೆಗಾಯೆಂದು ಹೆಡಿದುದರು ( ಸೂಹಶಾ, ೪-೬). («| 
ಚಣ್ಮರೆ * ಬದನೆಕಾಯಿ (ಆ ಬದರಿತಾಯ್‌)| i 


(ಎ೩ ಊಹಾ ಕೊರಿಟ. ೫7೩೧-೩೧ ; ಇಂ) : ಬೆಬ್ಬದ ಮೇಲೆ ಒಟ್ಟೆಯಂ ಮೋಗರದರ್ಕೆ 
ಪಕ್ಕಿಯಿದಳಕ್ಸ ತವದಲ್ಲದ ಪುಚ್ಪಸಂಕುಳಂ (ಚಂದೃಕಾ ೫-೩೧) ; ಇದಕ್ಕೆ ಹಕ್ಕಿಗಳ 
ಮೂವಪರಲ್ಲಂ (ಬಟಷುೂ ೩. 209). ಸಕ್ಲಿ : ಹಿಟ್ಟಗೆಟ್‌ ಪನ್ನೆರಡು ಗಾಮುಣ್ಣ 


ಸತ್ಕಿಡು ೮೮೩ ಹೆತ್ಕು 


ಪ್ರಚೆ ಸಕ್ತಿ (ಎ೩೩: ಟ್ರೂಮಿ ೫೪-೨, 8. ಖಾತ್ರಿ : ಕ್ಹಳಾರಕ್ಕೆ ದ್ವಿಶ್ವದ ಕಾರೂ - | 5 ಚಟುವಟಿಕೆಯಿಂದ ಕೂಡಿದುದು ; ರಚನಾತ್ಮಳಮಾದುದು : ಕಟ್ಟೆಯ ಉದ 
“ಆತ್ಮರ - ಆಕ್ಕರಿ.. . ಸುಕ್ಹಿ - ಹಾಕ್ಕಿ (ಕಮದ ೫೨ ಪ್ರಯೋ) ; ಶಿಲಾಾಸನಕ್ಳೆ ಅನ್ನ ಬೇಯುವದರೆಗೂ ಹೇಗೆ ಸಕ್ರಿಯವೋ ಹಾಗೆಯೇ ಪದಗಳು . . , 


ಹಾಕ್ಸಿ ಅಂದುಳುದ ಹೆಗಡೆ ದುಲ್ಲು/ದೇ॥ದರು (0 ಟು. ಇ೦ ೬೦ , ಆಪ), ಸತ್ರ್ರಿಯದಾಗಿದುತ್ತದೆ (ಛೃಷ್ಠುಲೊ ೧೯೪ ಇಬ). (ನಂ) 
ಶಕ್ಕಿದವಿಡು ಜ ಸಾಕ್ಸಿವನಡು; ರುಜುವಾತು ವಸಡು: ರೊರೆಗಂ | ಸತ್ತಮ (ಗು). ಕೃಮೆಯಿಂದ ಕೂಡಿದ ; ಕೃಮಾಗುಣವನ್ನು ಹೊಂದಿದ : 
ಶೆಂಪಿಂಗಮಾಟಿಪು್ಪದರ ಮಹಿಯಿಯಂ ಶಾಳ್ವಿದಿರ್‌ ನೀದೆ ಗಂಭೀರರಿದಂತಸ್ವಾರದಿಂ |» | ಐಕ್ನದು ದಕ್ಷ ಶಿಕ್ತಣ ವಿಚಶ್ಚಣ ಸುತ್ತಣ ಲಶ್ವಣ (ಉಂಪಃ. ೧-೧೦) : ಇಲ್ಲಿ ವೃಕ್ತದಾದ 


ನೀಮಿರೆ ದೆಜರೊಂಳಲೇ ಸ್ತಿ ದೂದಲೆ (ಅಂ ೯-೧೧). ಸತ್ಕಿಯಾಗು ಇ ಸಾಕ್ಷ್ಮಿಯಾಗು ; ಪ್ರೀಯ ಅಸ್ತಿತ್ವದಲ್ಲಿ ಸತ್ತಮ ಸೌಂದರ್ಯವಿದೆ (ರಾ ೯). ಟು.) 
ಈಜುವಾತಾಗ: : ಚೋಟಪೆ ಸಕ್ಕಿಯಾಗೆ ಶಳ್ತಚೆದುದ ನಾಮ ಛಣ್ಣೆದನೆ | | ಸತ್ತಿ `ಸಕ್ಕಿ' ನೋ. 
ಮೆಚ್ಚಿದುಂಡಾಸ್ಟ್ಸಗದಶ್ರೀರೇಶ್ರವಿಂ « ಎ೩. ಕಾ ಮುಖಿ ಇ೧ ೧೩ ಕಾವಿ). ಸಖ (ನಾ). ಗೆಳೆಯ ; ಮಿತ್ರ : ಅಚ್ಚ ನವಿಯೇ ಸುಖವೇ ಸುಖವೆ ವಂಬಿಯ ಪತಿಯ 
(ಇದ್ರಾ, ಸಕ್ತಿ; ಬಾಲಿ. ಸತ್ತಿ, / ನಂ. ಸಾಕ್ಸಿನ್‌) 1. (ಹಾಯ. a): ನಿಮಗೆ ಸುಖಂ ಅಮುಲಸಖಂ (ಕರುವ ಈ ತ್ರಯಂ ಗ) 
ಸತ್ಕಿಡು (ಕ್ರಿ). ಪಾಕ್ಚಿಯಂಗಿಡು : ನಾಳೆ ಮುರ್ಯೋಧಸನಂ ಸಕ್ಕಿಟ್ಟು ಮುಂತದ el ಸಖತ್‌ 'ಸ$ತ್‌' ನೋ. 


ಸಕ್ಕೋಟು 'ಸಗ್ಗುಬ್ಬ' ನೋ. ! ಸಖತ್‌ಕಾಹಿಲೆ. "ಸಕತ್‌ಕಾಯಿಲೆ' ನೋ. 
ಸೆಶ್ತರಿಗ 'ಸಕ್ಕರೆಗ' ನೋ. | ಸುತ್ತು 'ಸಕತ್‌' ನೋ. 
ಸ್ತ (ಗು). ಇ ಕೂಡಿದ ; ಸೇರಿದ. ೨. ಸಮಾವದ ; ಹತ್ತಿರದ. ೩. ಆಸಕ್ತಿ | | ಸಖತ್ತುಳಾಯಿಲೆ 'ಸರತ್‌ಕಾಯಿಲೆ' ಮೋ. 
ಹೊಂದಿದ; ತಲ್ಲೀನನಾದ : ನಾರಲತಂಯಕೋಕಿಳಐಳಲ್ಫಾನೋತ್ಸರಂ ಟಲ್ಪನಾಯ್ತು |1| ಸಖಲೆ *ಸಕ್ಕರೆ' ನೋ. 
ಆರಂ ಸತ್ರ ಖಾ. ರ ನಲ, ಸಂಕ, ತಿಕ್ಕ ಟುಳಿಲದ ದಂದತಿಗಳಿಂದಾ ವಂದನಂ (ಅತ ಸುಖಾಯ (ನಾ). ೫ ಸಖ : ಚಾರುದತ್ತನಂ ಕಂಡು ನೀ ಎನ್ನ ಸುಬಾಯರವೊಡಗೊಂಡು 


ಬದೊಳಳಿದಂ ಶೂಜುದಂ ನೀದುಮುನಿಂ (ಉಂ. ೧:೪. ಟಸ್ಕಿ 4 ಇದ್ಳು! ] ಸಖತ್‌ಕಾಯಿಲೆ 'ಸಕತ್‌ಕಾಯಿಲೆ' ನೋ. 


ಸ ೪0). ೪, ಕಾರ್ಯತತ್ರರನಾದ ; ಪ್ರದ್ಧಾಳುವಾದ. ೫. ಸಂಬಂಧ ಪಟ್ಟ ; ಬೋಗಿ ರಜತದಾಳುಳದುಂಬ ಪದೀತೀರದೊಳ್‌ . , , ವೋಗೆಂಬುದುಂ 
ಸರಿಯಾದ : ಸ! ತ!ಕ್ರವಿರ್ಮುಲಿಶಾಂಗಲಿಂಗ ನಿಯುಕ್ತಷತ್ನಿಯೆ (ಯ ೬-೬ 5) : ಶ್ವಾನ, ಯುವಾವ, ಆಧ್ರಾನ ಸಾಯ, ಚ್ಯಾಯಾಂನ್ಮ ಮುಯುಂನ, 
ಗಳಿಸಲರ್ವಮರಕ್ರಿಸಲು ಸ್ಮಃದ್ರಸಾದಶಲೀರಿಯಂ ದನಿಡಿ (ಬಳ ೪-೬೪). ವಿದ್ಯಾಂ. ಧಾಷೃಂತ, ಶ್ರೀಮಂತ, ಹನುಮಿಂತ- "ಇತಿ ಮೊದಲಾದುವು (ಅಡುವ. 


೬ ತಡೆಯಲ್ಪಟ್ಟ ; ನಿರೋಧಿಸಲ್ಪಟ್ಟ. (ನಾ). ೬ ಆಸಕ್ತನಾದವನು :/೫] ಆ ಪ್ರಯೂಓ (ಬನನ) 
ಮಾಯದಲ್ಲಿ ಸತ್ತರಾದವನಿಗೆ ಆ ಪ್ರಾಣಿಯ ಬ್ರಾಣೇಜ್ಛೆಯ ನೈಜ ಸಂದೇದನೆಯಿಲ್ಲ | [ಸುಲಿ (ನಾ). ಗೆಳತಿ ; ಸ್ನೇಹಿತೆ : ದೇವಿಯ ಬಗೆಯವಲರ್ಟಲ್‌ ದಂವಲವೋಲ್‌ 


(mae ೧೫). Wa) ಬಲ್ಲರಾರೂ ಸಖಿಯರ್ಶಳ್‌ (ಪ್ರಜು ೩-೩೪) ; ಸಖಿಯರು ಈಾಸ್ಕಮುಂಿದಾಗ ಆಕೆ 
ಸಕ್ತಿ (ನಾ). ೧. ಕೂಡಿರುವುದು; ಸೇರಿರುವುದು. ೨. ಆಸಕ್ತಿ; ಶ್ರದ್ಧೆ: ೋಪಿಸಿಕೊಳ್ಳಬಲ್ಲಳೇ ಹೊರತು ಪ್ರತ್ನುತ್ತರವನ್ನು ಕೊಡಲಾರಳು (ಲಾರ್ಜಸಾ, ಒಂ). 
ಭಲ್ಲೂಕದಂಶವರುದುಂತ ಕಹಿದಂತಜರುಮುರಣ್ಮವ್ಮಾಯುದು್ರಿಯಾಂ ವಿಜನಿಸುತ್ತಿರೆ ಓಂ. ಸಖೀ 
(ಶ್ರೀಲಾಲೂ, ೨೯೬ ೨೫೬3; ತತ್ತ್ವಸಾಳ್ದಾತ್ಕಾರಚಿತ್ರಶುದ್ದಿಯಿನಹುದು ಟತ್ರಕೋಧನ ಚ| ಸಖ್ಮಿ (ನಾ). ಗೆಳೆಯ ; ಸ್ನೇಹಿತ : ಇತ್ತಲಂ ಕುಮಾರಂ ತವ್ಪ ಮನದನ್ನರವ್ಪ 
ಮತಿಟಮತ್ಕಾಂದಲ್ಲ ಬಿತ್ತಂದ ಲೋಕದದಿದಾ€ದಿಂ ಬತ್ಕರ್ದು ಸತ್ತಿಯಿಂ ಶುದ್ಧತೆಯೊ ಪತ್ತೈದು ಬರಿಗಳಂ (ಉಫಾ. ಸುಖಂ ಕೂದಿಕೊಂಡು (ಖಾರದ. ೪-೧) : ಗರುಡರು 
tess eur Kal ನಿನಗ ಸಖಿಯಾಗಿ (3. ಸತುಲಾಗಿ) ದೊಗ್ಗಿಯುದರೆಂದಜಂ ಕೈದಿಡಿದರಂತನಂ 
ಸತ್ತಿ 'ಸವ್ದಿ' ನೋ. ಕಳುಪಿದಂ (ಐಲ ೫ (a) 
ಶತ್ತು (ನಾ). ಜವೆಗೋದಿಯ ಹಿಟ್ಟು : ಯದಗೋಧೂಮುದಿಚಾತ ಸಕ್ತು ಇ9ಕ೦! | ಸಖ್ಯ (ನಾ). ಶೃಂಗಾರರಸಪ್ರಧಾನವಾದ ಲಾವಣಿ : ಸೊಗಸಾದ ಶೃಡ್‌ಲಿದ 
ಚಿರಂ ಚಂರ್ಣಲ (85, ೨೪೪. "ದಧಿಸಕ್ತು' ವರಾ (ಸಂ »l ವಣೆ ಪಾಡಿ ಮೇಲೊಂದು 'ಐಸೀ' ಅಂದು ಮುಗಿಸಿದ (ದುಹೂ ೧೩). 
ಬಿಬ್ಬುಷಿಪ್ಟ (ನಾ). 3 ಸಕ್ತು : ಸಳ್ಕುಒದ್ದಮುತ್ತು ಮುನನ ಏರಕ್ತಭಛಾವದಲಿದ್ದು ದಿಗೆ | | Ke ದಾ ಸವ 
ನಿರ್ಮುಕ್ರದಾದಲಿ ಸಕಲಜದ ಮಗೆ ನೆಲಿದ ರೀತಿಯಲಿ (ಸಿಮ್ಮುಳ ೯-೬೨). 1ಸೂ,1 ಸಖೇದ (ಗು). ದುಟುದಿಂದ ಕೂಡಿದ; ಖೇದದಿಂದ ಕೂಡಿದ. (೩0.1 
ಸತ್ತುಭಲಿ (ನಾ). ಒಂದು ಬಗೆಯ ಮರ ; ಬನ್ನಿ ; ಶಮಾವೃಕ್ಹ. ಸುರೆ 'ಸಕ್ಕರೆ' ನೋ. 
ಕಂ. ಖಬ್ರಭಲ। ಪ್ತಿ, ಸಕ್ತಿ (ನಾ). ಕಠೋರವಾದ, ಉಗ್ರವಾದ ಒತ್ತಾಯ : ಆದಾಗ್ಕೆ ದೊಡ್ಡ 
ಸಕ್ಕುಥಲೆ (ನಾ). ೫ ಸರ್ತುಥಲಿ : ``ಕಮಿ, ಸಬ್ರಭಲಾ, ಶಿಲಾ - ೩ ಬನ್ನೀದುರದ |)  ಬಳ್ಳಾವುಲಿದ ಅಬ್ಬಾಸಕಲ್ಲೀಖಾನರಿಗೆ ಯ ಅಲ್ಲಿಂಬರಿಂದ ೧೪೦೦ ಐರತಾ ರಇಜಲು 
ಹೆಸಯಿಗಳು'' «ಒದ್ಮುಂತಿ ೧೨೪ (80. ಸಳ್ತುಭಲಾ! | ಹಣಾ ಬರಬೇಕಾಗಿಯದ್ದದಳೆ . . . ಹೈದರಲ್ಲಿಬಾನರ ಸಹ ಬಹಳ ಸಖ್ವಿ ಮುಡಲಾಗಿ 
ನತ್ನಿ (ನಾ). ತೊಡೆ ; ಊರು 2 `'ಈರು& ಸಕ್ಕಿ, ಆಟಿಯ) - ಈ ೩ ಹೆರ್ದುದ"" | (ಇದಾ. ೬೩) ಸತ್ತ್ವ : ರೀತಿಯಂದೆ ಜಸಿ ದುಂಡಾದ ಸಕ್ರಿಯ ಕ್ರಮಗಳು ಜಾರಿಯಲ್ಲಿ 
wom ಅ. an (Ko) ತರಲ್ಪಡುದದು (ಹಮ: ಉ); ಸತ್ತಿ ದುಡಿದರೆ ಮುತ್ತಿ ದೊರಳುವುರ್ದ? (ಇರ. 
ಕ್ರಮ (ಗು). ೧ ಕ್ರಮದಿಂದ ಕಡಿದ ; ಸರಿಯಾದ ಕ್ರಮದ : ಇದರಲ್ಲಿ 14- ಪಾಠ. ಸಖ್ರೀ; ಆರ. ಸ್ರ, ಸಬ್ರೀ ; ಮರಾ ಸಖ್ರ್‌, ಐತ್‌, ಸಕ್‌) 
ಜ್‌. ಟಿತ್‌, ಅನಂದ ಎಂಬ ಮೂರು ಧರ್ಮಗಳು ಸಕ್ರಮಾತ್ರಮ ಸೃಭಾವವಿಲ್ಲದೇ |ಅ| ಸಖ್ಯ (ನಾ). ೧. ಗೆಳೆತನ ; ಸ್ನೇಹ : "'ಬುಂ ಸ್ನೇಡಮವಲು ಮೈತ್ರಕ್ಕೆ ಮಾದುಂ'' 
ಎಎ. ೬ ಅಶ್ರದು ಸ್ವಭಾವದಿಂದದೇ ಸ್ಫುದಿಸುತ್ತಿರುವುದು (ಉಂ. ೫೨). (ನಾ). ೨. (ಹಾಕಲಾ ೧-೪) ; ಇಷ್ಟು ಆಲ್ಕ್ಯೋಪ್ಕದಾಗಿ ಐತದೇಂಶನ್ಮಾಯಲಾಗಿ ದಿಳಾತ್ಮಳೆದಾಗಿಯೇ 
ಕ್ರಮದಿಂದ ಕೂಡಿರುವುದು ; ಸರಿಯಾದ ಕ್ರಮವುಳ್ಳದು : ಅಲಹಂತರದಿ ಬೆಳೆಯಿತು ಈ ಮಕ್ಕಳ ಸು (ಶಾಲಾ ೧೦) ; ದನ್ನ ಶ್ಯಾಮರಾಯವ ಸಖ್ಮು ಬೆಳೆದು 
«ಎ. ಉಪದೇಶಕರ ಚಿದಗ ಸಾಧುಗಳ ಸತ್ರಮದನ್ನ ಬಗೆದಾ ಮಹಯರಲೊಳು ನೆಲೆಗೂಳ್ಳಿ ಬಂದ ಪರಿಯನ್ನು ತಿಳಿಸಿದೆ (ರೀತಹ. 1೩ ಬ). ೨. ಗೆಳೆಯ; ಸ್ನೇಹಿತ. 
(ಶ್ರೀಟಾಬ. ೧-೦) : ಸಕ್ರಮವಾಗಿ ಆಯ್‌ ಸಲ್ಪಿನಂಗ (ಬಂ ಇಳ). (ನ) ೩. ಸಮಾನತೆ ; ಸರಿಸಮ. ಇ. ನವವಿಧ ಭಕ್ತಿಗಳಲ್ಲಿ ಒಂದು : ಧತ್ತಿ ನಮ 
ಸತ್ರಿಯ (ಗು). ೧. ಕ್ರಿಯೆಯೊಡಗೂಡಿದ ; ಕ್ರಿಯಾತ್ಮಕವಾದ : ಅವರು ಆ ... ಶ್ರವಣ. . . ಸ್ಮುಮುತ್ಮಾರ್ವಗವು (ಇಳಾ ೩-೫೬); ಸರ್ವದಾ ಪರಮಾತ್ಮನ 


ಉಾದುದಾಸರಂತೆ ದುತಪ್ರಚಾರಳರು ಸತ್ರಿಯಸಂಭಟಕರು (ಅಂಜ ೩). (ನಾ). ೨. ಕಂಡೆಬೆಂಬು ಅತಿತಯಲತಿದಾವದೊಯಿದೆ ಸಖ್ಮುದ್ಧಾರಧಕ್ತಿ (ಆಲ್ಮಾಯಾ ೧೫) ; 


ಶ್ರವಣ, ಕೀರ್ತನಂ . . , ಹಾಸ್ಕಂ, ಸಖ್ಯಂ, ಆತ್ಮವಿದೇದನಂ ಎಂಬ ೯ ದಿದ ಭತ್ತ 
(ಹಾರ ತ್‌. ೫7 ಕಾಷ್ಟ 0.) 

ಸಗ 'ನಗ್ಗ' ನೋ. [| 

ಸಗಟ್ಟ "ಸಗಟು, ' ನೋ. 

pe ಸಗಟು (ನಾ). ೧. ಹುಸಿ ;ಸುಳ್ಳು : ಅನೃತ: ; ನನಯ ಉದಾಡುತ | | 
ಹಗುಸಾಡುದರೆ «ಶ್ರೌಂಕಾ «೨೮೨. ಸಗಟ್ಮು 2: ೨. ನಟನೆ : ತುರುಗೆರಯಳಿ | 
ಬಾಯೆನ್ನುತ ನಲ್ಲಂ ಕರೆಯಲು ಅದನೆೊಲು ಸಣ ದುಡಿದೆ ಕುಂ ಹಸಿ ಬುಯುಲ್ಲದ್ರ | 
ಏಕಯಿರುತಿರ ಕಾಲಾಯಸನ (ತಿರುಮಲ ೪-೬೬) 17 pt 


ವಾದಗಳು ಬಂದಿಖಿವ ಲಾಯವು ಗಜದ ನಗಬುಗಳಾ (ಲಯಲೀ. ೨-೬); 
pirperenechecp gas ಹ 
ವ್ಯಹಿಲಿ ಸಂದಿಯಲ್ಲಿ  ಜವಿರ್ಲಿ ೪-೧೫). ರಳ / ತಮಿ. ಚೀಟು ; ತೆಲಿ ಬಾಬು) 

ಸಗಟ್ಮು, ಸಕ್ಕೋಟು. ಸುಗಬ್ರ (ಗು). ೧. ಸಂಪೂರ್ಣ: ಎಲ್ಲ; ಇಡೀ: 
ತಲಗೆ ಶಾಖ ಬದಲಿಸಿದವಾ ಭಲಂ ಸಿಸಿ ಭುಂಮಿದೆಸಂತಂದಳು (ಅಜ. ೫-೧೪): |! 
ಮತ್ತೆಲ್ಲಿ ಖಗಟುಂ ಪರಿಕಿಸಲ್‌ ಸುವ್ರವಾಲಯವಮುಯಿಲಿ (ಹರಹು. ೨.೨) (ವಾ). ೨. | 
ಒಟ್ಟು ಮೊತ್ತ ; ರಾಶಿ : ಪದಾರ್ಥಗಳನ್ನು. . . ಪೇಟೆಗೆ ಪಾಗಿಸುವುದು, ಬಿಣಟಿನಲ್ಲಿ 
ಹಂಚುದ್ರದು. ಟಿಲ್ಲಲೆ ದರ್ತಕರಿಗೆ ಮಾರುವುದು (ಐತ ೫ ಸಕ್ಕೋಟು : ೧. 
ಅಲ್ಲಿ ಎಲ್ಲ ಸಕ್ಕೋಟು ಒಂದೇ .. . ಗಾರ್ಣಿಪ ಮಕ್ಕಳೂ ಬ್ರಾಹ್ಮಣರ ದಳ್ಳಳೂು 
ಸಾಲಾಸುಲೂ ಬೆಂ ಮೇಲೆ ಒಟ್ಟಿಗೇ ಒರಾದುತ್ತದೆ (ಜಂತು. ೧೨೨). ಸಗಟ್ಟ: ೧. 
ಬಾಬ ಮುಂದಿ ಎಲ್ಲಾ ಒದ ಪುಟಗಳ ಮುಂದ ಹರದ್ಮಾರೋ (ಆಂಾ 290) ; 
ಅದಕ ಲಬ ಕೇಳಿದೆ (ವಿಷ, ೬. ೧೩೦). ತಿ. ಖೊಬ್ಬಿ ಬಟ್ಟ ದೊಡ್ಡದ್ರು ಸಣ್ಣದ್ದಿ | 
ತಿಳದು ಜಾಖಗು ದಬ್ಬಿ ಇ ಪ್ರಕಾರದ ಸಂಬದಾಗಿ ಇರುತ್ತದೆ (ಬಾನ್ಮಾ 3ರ). 

14- ಮರು. ಸಕಟ ಸಬ) 

ಸಗಟು `ಸಗಟ್ಮು' ನೋ. 

ಸಗಟುವ್ಕಾಪಾರ (ಬಾ). ಒಟ್ಟೊಟ್ಟಿಗೆ ಮಾಡುವ ವ್ಯಾಪಾರ ; ಒಟ್ಟು» 
ವ್ಯಾಖಾರ : ಅದರು ಜದಳಯ ಸಗಮುದ್ಕಾವಾರ ಮಾಡುತ್ತಾರೆ (ಊಂ). 

ಗು, * ದ್ಯಾಪಾರ1 

ಸಗಟುವ್ಕಾಪಾರಿ (ನಾ). ಮೆಶ್ತುಗಳನ್ನು ಒಟ್ಟೊಟ್ಟಿಗೆ ಮಾರುವ ವ್ಮಾವಾರಿ : 
ಅದರು ವುಪ್ತ್ರಳಳ ಬಾಬುವ್ಮಾವಾರಿ (ಊಂ ೬ (ಬು, * ದಾರಾಂ) 

ಸೆಗಟುಸರಕು (ನಾ). ಒಟ್ಟೊಟ್ಟಿಗೆ ಮಾರುವ ಪದಾರ್ಥ: ಪೂರ್ತಿಯಾಗಿ |» 
ವರವ ವಸ್ತು: ಒಟ್ಟಿನ ವ್ಮಾಬಾರದದ್ದು ವಾಡಿ, ಅಡರಲ್ಲಿ ಲಾಭ 
ಪಡೆಯುದವರಾಗಲಿ, ಇಂತಹ ಅಂಗಡಿಗಿಳಲ್ಲಿ ಸುಖರಳಯ್ನು ಕೊಂಡು ತಮ್ಮ ಬಲ್ಲರೆ 
ಹಾಮುಮಿಗಳ ಅಂಗಡಿಗಳಲ್ಲಿ ಅವನ್ನೆ ಮಾರಿ ಲಾಧ ದೂಡಿಕೊಳ್ಳುವರು 
uma 2೨). Wr, + X00) | 

ಬಗಡೆತೆಂದಾಳ (ನಾ). ಓಂದು ಬಗೆಯ ಸಸ್ಯ : ೆಂಾಳೆ. ಸಗಡೆಕೆಂಡಾಳಿ, ಚಿಂಡಾಬ 1೫ 
(ಮಡಗಿ ಆಅ). (ಜಗಡೆ, 4: ಕೆಂದಾಲ್ಕ) 

ಸಗಡೆಸೊಪ್ಪು (ನಾ). ಒಂದು ಬಗೆಯ ಸೊಪ್ಪು : ಮುಯವ್ವ ಕನ್ನ ಹಿತ್ತಿಲ | 
ತೋಟದಲ್ಲಿ ಖ್‌ಡೆಸಂಬ್ದ ಓಂಯ್ಕುತ್ತಿದ್ದಳು (ಅಣ ೫೪). ಟುಗಡ,*- ಸೂವ್ಪು) 

ನಗಣ್ಯ. ಸಗಣಿ, ಸಗ, ಸೆಗಣ, ಸೆಗಣಿ (ನಾ). ದನಕರುಗಳ ಮಲ ; ತೊಪ್ಪೆ ; 
ಗೋಮುಯು: `'ಗೋಮುಯಂ ಕರೀಷಮಸಲು ಸಣಗಲಿ"' (ದಾತಾರ ಕಾ) ; 
ಮಿದಿದ್ಟೂ ಕೊಗ್ಗಿಯಂ ಕ್ಹೌದ್ರದೆ ಮೇಣ್‌ ಸಗಣದ ರಸಂ ಕಣುವ್ವಿತದಿಂ ಚಂಚದ 
ಚಿಗುರನಿರುಳ್‌ ಇಣ್ನಾಗದರುವುರುಂಧಶಿಯನಾದೊಡಂ ನೆಟೆ ಉನ್ಬಾಲ್‌ (ಲತ. 
8-೩೩3; ಎಮ್ಮೆಯ ಸಣದ ರುದೂಳಾಮ್ಮಾನಂ ಭ್ರುತಮಸಡೆದು ಉಡುವುದು (ತೃಖು 
ಇ ಸಗಣಿ : ಅಚ್ಮಾನಿ ಮೃಗ ಬತುವಿವ ಬಣಣಯ ಸುಟ್ಟು ಬೂದಿ ವಿಭೂತಿಯಾದ 
ಪರಿ ಹೆಗೆ (ಐಡಾಾ. ॥ ಇ) ; ಹರಿಗಬೆಯ್ದಂದೆಡೆಯ ಬಗಣೆಯೊಳಗೆದಹಿ ತರಜರಿಸಲಾಚದಿ 

: ಪಪ್ಪಲ್ಲಿ ಯಾವಾಗಲಾದರೂ ತದ್ಪನ್ನು ಕಂಡರೆ ಅಗ ನಷ್ಟ 


ಕು| 


tun ೪-೪. 


೮೨೮೪ 


ಆ 
| 


ಸಗಬ್ಬರೂ 


ಮುಖಕ್ಕೆ ಬಗೆಯನ್ನು ಬಾಯಿರಿ (ಊರಾಗ ೧೯೪), ಬೆಗ್ಗಣೆ : ಸಗಣೆಯ ಬೆನಕಂಗೆ 
ಸಂಪಗೆಯರಳಲ್ಲಿ ಬೂಜಿಸಿದಳೆ ರಂಜರಯಲ್ಲದೆ ಅದಅ ಗಂಜಳ ದಡದಣ್ಣಾ 
(ಟಂ ೧). ಔಣ : ಮೊಖರಂ ದುಗ್ಮಣುವಾಖ್ಮಯಂ ಸಾಮ ಧಾನ್ಕಂಗಳಿಂ ಧೇಮವಂ 
ರಸಮ...ಫ್ನುದಿರಾಗಿ ಬರ್ವವವ(ನಿಂ) ಉಗ್ಟಂತುಟತ್ಮುತ್ತದುರಿ (ಲೋಗೋಂ. 
೨-೪. ಸೆಗಣಿ : ಹೊಗಉಂಕ ಹೊಸ ಹೊನ್ನ ೮೫ ಳಾಲ್ದುರೆ ಕಂಡು 
ಸೆಗಕೆಯೊಳೇಳೆದಂಡೆ ಜೊಳದಿ ಮೃಗುದುದಗಂಧಿಯರ್‌ ಗೋದುಯದಿಂ ಮುದ್ದುದುಗರ 
ದೇಹದ ಸಾರ್ಟದರು (ದೋಷ ೩-೨೦) : ದಹದ ನೆಗಣೆಯ ಉತ್ತಮ ಉವಯೊರ್‌ದು 
has ಒ೬.), 
ಖಗಣಿಯಾಕು ಇ ೧. ಸಗಣಿಯನ್ನು ಇಡು ; ತೊಪ್ಪ ಹಾಕು : ಎಮ್ಮ 
ನಗಣೆಹಾಳಿದೆ (ಊಂ). ೨. (ಆಲಂ) ದೋಪಾರೋನಣೆ ಮಾಡು; 
ಮಸಿಹುಬ್ಬು : ನೀಡಿ ಅಡಿಬರುಗಳಲ್ಲ . . . ಅದಿಬರುಗಳ ಮೇಲೇಕೆ ಜಗಣಿ 
ಹಾಲತ್ರೀರಿ (ಆಖ 224), 
ಓದೇ. 8 ತಮಿ. ಮಲ. ಚಾಣ, ಚಾಣ, ಟಕೆ; ಕೊಡ. ಬಣಣ. / ಮುಖಾ. ಶಂ. / 

5ಂ. ಛಣ॥ 

ಸಗಣ್ಮ (ನಾ). (ಛಂದ) ಅಕ್ಬರಗಣಗಳಲ್ಲಿ ಒಂದು ; ಆದಿಯಲ್ಲಿ ಎರಡು 
ಲಘು ಕಡೆಯಲ್ಲಿ ಒಂದು ಗುರುವಿರುವ ಗಣ ; (ಟಟ ೨) : ದುಗ 
ಭೂಮಿಯೆನಿಕ್ಕುಂ ಯುಗಣದಿ ಜಲ ಈಗಣದುಗ್ನಿ ನಗಣ ದಾತಂ ತಗಣಾಂಬರ 
ಆಗಾರ್ಕಂ ಛಗಣಂ ಈ ಗಣ ನಾಣ್‌ಮಲಂಲುಜದದನೇ (ಲಾಯೂನೂ ೧.೬೯ ಉಟ) ; 
ಮೊದಲಿನಲ್ಲಿ ಭಗಣದನ್ನು ಹೇಳಿದೆ ; ಅದರ ಪಂತರ ಮರಣ ಬಣ. ಭಗ ಹಾಗೆಯೇ 
ವಾಡ್ಕು ನಗಣಗಳು (ಕಡುವ ೧೩೩) ; ಆಟ - ಸುಗಣ ದಿಟಮೇ ಬಯಿಖಿಂ (6೩0. ೬೦). 

ಜಂ.) 

ಸಗಣನೀರ್‌, ಸಗಣಿನೀರ್‌, ಸಗಣೋರು, ಸೆಗಣಿನೀರು (ನಾ). ಸಗಣಿಯನ್ನು 
ಕದಡಿದ ನೀರು : ಕತ್ತುಲಿಯ ಸುಗಗಖೀರ್‌ ಬಿಡುಮುತ್ತಿದ ರಂಗದಲ್ಲಿ ಮಿಳರ್ವ 
ದುಗಿಲದ ಗುಡಿ (ಅಭಾ ೩-೨). ಸಗಕೆನೀಲ್‌ : ಚಃ ವಿರ್ಧಾಗ್ಮಂ ಮೆಟ್ಟಿದ ನೆಲವು 
ಖಗಗಮೀರ್ದಳಿಯಿಮೆಂಟುದು೦ಿ (ಬಂದಾ, ೪.೬ ಐ). ಸಗೇಕೆನೀಡು : ಹೊಲೆಯರು 
ಸೆಣಣೇವೀಲನ್ನು ಚುಮುಕಿಸಿಕೊಂಡು ದುಷೆಗೆ ಹೋಗುವರು (ಖುಟ್ಟಹ. ೩೬). 
ಖೆಗಣಿನೀರು : ಜಿಗಣನೀರು ಚೆಲ್ಲಿ ದುತ್ತೆ ಕಂಬದ ದುಲೆಯಲ್ಲೆ ಕುಳಿತಳು: 
rere nm rn, + ರ್‌] 

| ಸಗಣಕಿಂಡ, ಸಗಣಿಪಿಂಡ (ನಾ). ಸೆಗಣಿಯ ಉಂಡೆ .- ಮುದ್ದೆ : “ಬ 
ಲಾ. ವಿಂಡದ ಪುಂಜದಲ್ಲಿಯಾಕಾತದೊಳ್‌ ಮಿಗೆ ಕುಂಬದೊಟ್ಟಿಲೊಳ್‌ ಬುನು” 
(ಹರಾ ಗಾಂ). ಸಗಣಣಿಹಿಂಡ : ಮೇಲಿನ ಪ್ರಯೋಗದ ಪಾಲಾಂತರವನ್ನು 
ನೋಡಿ. (ಯಗಗ, + ಪಿಂಡ) 

ಸೆಗಣಿ "ಸಗಣ್ಣ' ನೋ. 

| ಪಗಣಿಗೆ (ನಾ). ಸಗಣಿಯಲ್ಲಿ ದೃವಹನಿಸುವವನು : ಸೂರಿಯ ಸಹವಾಸತಿಯಲೂ 

| ಮಿಗೆ ಸೌಗೂಧಿಗೆನೆಂಡ್‌ ಜಗಳದ ಸಿಗುವುದಃ ಮೇಲು (ರಾರ ೧೯-೧೦೯). 

(win, + --w 

| ಪಗೆಗದಡು (ನಾ). ೫ ಸಗಣನೀರ್‌ : ಹುರಿದ ಮಳಲು ಕಾಸಿದಂಬಲಿ ಲದಿಗೊಳ್ಳ 

ಪಿದಿದು ಸಣಣಿಗದಡುಗಳು . . . ಎಸಿದದಲ್ಲಲ್ಲಿ (ಆಡೂ ೧೩ -ಇ). 
Jered (< ಹಗಣ) * ಕದಡು) 
ಪಗಣೆನೀರ್‌ 'ಸಗಣನೀರ್‌' ನೋ. 


1 
| 
i! 
( 


| ಸಗಣಿಪಂಡ "ಸಗಣಪಿಂಡ' ನೋ. 

| ನೆಗಣೆ 'ಸಗಣ್ಮ' ನೋ. 

ಪಗಬ್ಬರೂ (ನಾ). ಒಬ್ಬಾಕೆಯ ಹೆಸರು : ನೊಟಬ್ಬುಂ ಆ ಪರ್ಮ್ಮುದಿ ಆ ಕೇಟಿಗು 
ಸಗಬ್ಬುಲಸಿ ಆನೆಯ ಕಂಣ್ಣಿಆ ಉತ್ತಯ್ಮಂ ಎಟೆಗ ಕೊಪ್ಪದ ಬಿಹ್ಚಾಯ್ಕ (೩೩. ೩೩ ೩೦೬. 
momen |? 3 ಆರತಿ] 


ಸಗರ ಲರ ಸಗುಣಬ್ರಹ್ಮವಾದಿ 


ನರ (ಗು). ೧. ವಿಷದಿಂದ ಕೂಡಿದ ; ವಿಜಸಹಿತವಾದ. ೨. ಒಂದು ದೇಶದ : 
ಹಸದು : ಸಗರ ಮಮಾ ಬಳಿಯ ತಮ್ಮೂಳ್ಳಿಯ ಹೂಟ ಊವೇಶೃರರ್ದದಾಂ : 
ಮೂಡಣ ದೆಳೆಯಲು ಶ್ರೀಕೇಸ(ಕ)ದ ರ್ದೇದರ್ಗ್ಹ . , . ಮತ್ತಿರು ೧೨ ಉಷ! (ತೃಬರಾ ೪೧ ೫. ಆಡಂಬರ ; ವೈಭವ : ಹರಡಲು ಹವಗಲ್ಹದಂದೊಂದುದು 
ಟಂ-೧ . 11೮) : ಕೊಟ್ಟೆನು ಬಿದಿರೆಯ 6ೊಲೈನು ಸಗರದ ಕೊಟ್ಟೆನು ಎಿಂಬಾವುರದ ; | ನದ್ಮೇಳದ ಸಣಾಢದ ಬೆಬುಗೆಯಲಿ ದುಮಕಾಕದ್ಯವ ದೋಹಿನಿಯರೆಸದಿಪರು 
(ಅಂಜ ೧-೬ ೩. ಸಗರದೇಶದವನು : ಬಂಗಾಳ ಡೈನ ಜೋನಗ ನಗಲ |4| (ಕಮಲಿ ೩-9) ಕಿನ್ನರ ಕಿಂಪುರುಹುದಿ ಯತ್ತರಂ ತಳೆದ ಸಗಾಢದಿಂದೆ€ದಾತಿರ್ಧದು 


ವರ ರಥದವಟಣುವತ್ತುಸಾವಿರದನು ಸಣಢದಲಿ . . . ಮೋಷರಿಸಿ (ಬಾಲೂ 
€- ೫: ಹಯಂ ಸಗಾಢದಿಂಕ ಗಾಡ! ದಾನ್ಮತ್ರಿಕೊಂಡೊಯ್ಕ್ಯದಿರಯ್ದು ಸುಮ. 


ಹೈದಿಗ ತಲುಂಗ ಗುರ್ಜರ ಗೌಳ (ಡಟತಾ ೬೬೫೦2. ೪. ಸಗರದೇಶದ| |! ನೋಟ್ರೊಡೆ ಮೇರುಭೂಧರಂ (ಕಾಲ್ಬಜ ೬೩). ಟಂ) 
ಇಕ್ಲ್ಯಾಕುವಂಶಕ್ಕೆ ಸೇರಿದ ರಾಜ : ಸಗವರ ಮೇಲೆ ಗಂಗಯುನಬಾಳುಲವಂ ತರಲಾ | | ಸಗಾಢತನ (ನಾ). ಘನತೆ : ಗಾಂಭೀರ್ಯ : ಗಳಷದಿರು ರಾಧೇಯ ಎನ್ನಯ 
ಭಗೀರಧಂ ನೆಗಟೆ (ಅಂಪಧಾ. ೪೧); ಸಗರಸುತರೆಲ್ಲರುಂ. ತೋಕ್ನಣಾಮಿಗಳ್‌ | | ಕುಲದ ನೋಡದೆ ಮೇರೆದವ್ವುರ ನಲುಗಯಿದರ್ಲೇ ಪ್ಫಾಮಿಸಂಪಶ್ರಿನ mlx 
ಜಿ (| ಘಾಡಗತದ (ಅಲ್ಮಾಲ ೧-೬೯) ; ಮುನ್ನಿನ ಗವಿದುಷತ್ತ ಸಣಧಗತಗಂ. ಘಾದಗತದವನು 
ಸಮರ್ತಂಡ ೫ ಸಗರವಂಶಕ್ಕೆ ಸೂರ್ಯನಂತಿರುವವನು ; ಒಂದು 119; ದೊಠಳುಧಿದು ಸಂಜೇವಿನಿಯ ದರಿಯಂದು ತಿಳುಹಿದರು (ನೂರಾ ೧೦೩೬-೪೬). 

ಬಿರುದು : ಏಗರದುರ್ತಣ್ಣು ಬಯಕೇ ಸಿರ್ದೇವರ್‌ (ಖಾ x. ೨0. 0)! | mg + - ತಂ) 

ಸೆಗರೆ (ನಾ). ಒಂದು ಬಗೆಯ ಸಸ್ಕೆ : (ಹುಡಿಗಿ ಟೂ) ; (ಬಹಿ, ೧೬ (1 1 / ಸುಣಢಿಕೆ (ನಾ). ಹೆಚ್ಚಳ ; ಅತಿಶಯ : ಭಪವೇವನ ನಗಿ ೦16 

ಶಗುರ್ಧ (ಗು). ೧. ಬಹಿರಾದ ; ಗರ್ಭದೊಡನೆ ಕೂಡಿದ. (ನಾ). ೨. | ಯಾಳುತವವಿದರಾರ ಷದಣಲ್ಲ (ಬಾಳ. ೩:೧) : ದಸಿದನ ಗಂಡುತನದ 
ಒಡಹುಟ್ಟಿದವನು ; ಸಹೋದರ : "“ಖರುಜೋದರ್ಯ ನಂದರ. ೫೯೮೫೬ | | ಸಂುಧಿಕೆಯವೀಕ್ಷಿಸುವ ತವಕದಲಿ (ಅಲ್ರಜ ೩-೪೪) ; ಪ್ರಕಟಿಸಿದೆ ನಿಗ್ಯುಹಿಉದುಷ್ಮಿ ಳದ 
ನಂದರ - ಈ ೪ ಒಡಹುಟ್ಟದಂ”" (ಅರಾ ಉಟ). (ಹಂ) il... marys ಸಗಾಧಿಕೆಯ (mcs «ce mgt - ಇತ] 


ಸಗರ್ಧಾಂಗನೆ (ನಾ). ಬಸಿರಿ ; ಗರ್ಭಿಣಿ : ಉದಶಾಂತ ರಚೋದಿಕ್ಯತಿಯಿಸುವಾತ್ತ | | ಸಗಾಧಿಕೆದೆಖು (ಕ್ರಿ). ಹೆಚ್ಚಳ ಪಡೆ; ಅತಿಶಯವಾಗು : ಐಳಳ ಖ೦ಟ ಲಾಕ 
ಉಳಿದುವಯೋಧರಾಸ್ಕತೆಯಿಂ ದುತ್ತುರಟತ ಜಡಬ್ಯಕ್ರಿಯಿಬೆಯ್ದೆ ಫೋಲ್ಪುದಧ್ಧಾಯಂ | : ಬೆತ್ತ ಸುಮ್ಮುವಿದಲಿ ಬಂದನು ಲಾಯವಢಮುಬೆಗೆ (ಇಮ್ಮಾಗ ೪:೫೬). (ರಗಳೆ 4- ಜೆಜು) 
ಸಗಧಜ್‌ರಗಯೆಯವಿ (ಇಬಧ್ರಪು ೪-೪ (ನಂ. ಸಗರ್ಭಾಂಗಸಾ! : ' ಪಗಾಧಿಸು (ಕ್ರಿ). ಆತ್ಮಂತ ಹತ್ತಿರ ಬರು ; ತಾಗು : ಅಣಿದ ಹಿಗೆಯನೆಂಬ್ಬ 
ಸಗುರ್ದ (ಗು). ೧. ಅಹಂಕಾರದಿಂದ ಕೂಡಿದ ; ಸೊಕ್ಕಿನ : ವಿದಮುಖಸುತನ ; ನೊಬ್ಬಂಬಣಸಿನಲಿ ತಿವಿದಗಿದ ದಬರೊಡ್ಡಣೆ ಬಗಾಧಿ [ಕಾಊ ಘಾದಿ1ಸಿತೆರಡು ಬದಲಿ 
ಸುಗರ್ವವಚನವರೇದ ಹೇಳುಬೆರೆಮುತ ಬುಯ್ದಮು ಕೌರವರ ಲಾಯ (ಇಲಾಅ 3:೬೨ 181 ಧೂಪ (ಅಮ್ಮಲ& ೨.೫ |ಹಗಡಿಧ 4 - ಇನ್ನು! 
(ನಾ). ೨. ಅಹಂಕಾರ; ಸೊಕ್ಕು: ತಡೆದಾಂ ಬಕ್‌ ಖಗರ್ವಮಡ್ಡಮಿಡುದಳ್‌ | ; ಪೆಗಾಳ (ನಾ). (7) : ``ದಳುವೂಡ ಕೇಮಿ ಆರಯೆ ದುದ್ದಣಂ ವಯಣ ಮೂಲಿ 


ದಶ್ನಾಬ್ಬದುಂ ಜಬರ್ಣವಳ್‌ (ಲಾ ೨೬೯). ಟಂ) ] ದರಯ ಯೂರಯಕಾಳ ತಿಮ್ಮ ಖಂಲಳ ಮೇರಲದಟ್‌ಂ ಹತ್ತು ದತ ಕಂಖಳಾರತಯ 
ಸೆಗರ್ವಿತ (ನಾ). ಗರ್ವದಿಂದ ಕೂಡಿದವನು ; ಅಹಂಕಾರಿ : ಅಯುವನ | 1 ಬಗರಯುಗಿ ತೇಯುಂ'' (ರೀನಾ ೧೬೨.೪). 1% 
ಸಿಂಹಾಸಪದ ರೇಜುದ ಸಗರ್ದಿತಲಾರು ನೋಡಿದಡೆದೆಗಳುರಿವುರು ಜಾಮುಮುತ | *ಸಗಿತ (ಅ). ಕೂಡಿಕೊಂಡು; ಸಹಿತ: ತನಗೆ ಮೃತ್ಯುವಳವಾವಲೆದೆಷ್ಟಾ 
ಇಂಬುಕಿಗಳ್ಳತಲದು (ಐಪ್ಯಾವಿ ೧೦-೬ (ಜಂ) *  ಹಾವಿ್ಮಶರನೇಕಶೀಲಗಿ:ದದವಿದಗಳಿವ್ದೆಗಿದೊಪ್ರಿದೊವ್‌ ವಿಶಯದೇದನೇನ 
ಸಗಾಟ (ವಾ). (ಆಗಾಧವಾದ) ಗಳೆತನ ; ಮೈತ್ರಿ : "ಖಂಟ (ಸಟೆ) .  ಹಾಮುಮಿಖಾಮುನಿ ನೋಬ್ದು ಏನಿ ನದಹ್‌ಲ್ಲು ಬಳಿತಂತದ ತನ್ನಿದಯೇಶ್‌ರಾವ್‌ 
ಗೆಳತನ" (ಹಾಡೂ ಇ) 'ಸಗಾಟಿನು' ಪರಾ 1೬ ೫ಂ. ಸಣಧಗೆ H 1 sr. (9 ಇದು 'ನಹತ' ಎಂಬುದರ ಅದಲಿಸತ) 
ಸಗಾಟಿಕೆ (ವಾ). ಆ ಸಗಾಟಿ : “ಬಾಂಬ (ರ೯ಟತೆ) ಹಾ ಗೆಳೆತನ" (ಕಾಜ. ಇ). ' , ಸಗುಣ 'ಸರುನ' ನೋ. 
tur + - ಇಡು) ' -ಹೆಗುಣ್ಯ (ಗು). ೧. ಗುಣದಿಂದ ಕೂಡಿದ; ಗುಣಯುಕ್ತವಾದ. (ನಾ). 
ಖಗಾಟಿಸು (ಕ್ರಿ). ಗಳೆತನ ಮಾಡು ; ಸ್ನೇಹವನ್ನು ತೋರು : ಆರೋ ಬಗೆ |! ೨. (ಸತ್ತ, ರಜಸ್ಸು, ತಮಸ್ಸು ಎಂ) ಮೂರು ಗುಣಗಳಿಂದ ಕೂಡಿದ 
ಒಬ ಬ ರ್ಟ ಪರಮಾತ್ಮ; ಸಾಉರನಾದ ಪರಮಾತ್ಮ : ಲರಪವರಂ . . . ಸಗರ 
ಮಿತ್ರಮಾಖಬದುದೆ (ಅಣಾ. ೪ ೯೨ (ಐಗುಟ + - ಇಬ್ಬ! 1 (ಗ ೩೧9) ; ಸಗುಣವಿರ್ಗುಣನಾ ಮುಪಾತ್ಮನನಂತರೂವನನು ದಿಗಡಿನಲು 
ನಗಾಡ, ಸಘಾಡ (ನಾ). ೧ ಹೆಚ್ಚಳ ; ಅತಿಶಯ : “ಸಗಾಡಿಕೆ' | ;  ಜಯಬಹುದೆ (ಬತ್ಕಾಲ. ೧-೨೧): ಶಕ್ತಿಯ ಸಂಕೋಚದಿಂದ ದ್ರಳಯಳಾಲದಲ್ಲಿ 
rae ಒತ್ತಡ : 6. ಸಘಾಡ : ೧ ವಿರ್ಧಾತುದ್ದನು ಭೀದು ಐಮ್ಮುವದ! ! ಜರಮುತ್ಕದು ನಿರ್ಗಗಖೇದ. ಶಕ್ತಿಯ ವಿಳಾಸಬಂದ ಸೃಷ್ಟಿಕಾಬದಲ್ಲಿ ಸಗುಣನೊಡೂ 
ಸಭಾದಿದಲಿ (ಇವ್ಮಾಳ ೧-6) ; ಗಿವಿಸರುತ್ತಂಕುಲದ ಕಳಕಳಿದುವಿಆಯ ದಶರಥ ಮರ್ಷಿತನ || ಕೆಠೆಯಲ್ಪಡುತ್ತಿರುವನು (3ಎ ೩೧), ೩. [ಯೋಗ] ಸಮಾಧಿಯಲ್ಲಿ ಒಂದು 
ಧರಣೆಯನು ಸಾರಿದನು ಸಂರ್ತೋಜದ ಸಘಾದದಲಿ (ರೊಂ ೧೯-೪ ೨. ಓಡಿಬಹ | | ವಿಧ; ಸಾಕಾರ ಪರಮಾತ್ಮನ ಉಪಾಸನೆಯಿಂದ ಪಡೆಯುವ ಸಮಾಧಿ: 
ಸುಧೌದವಾಳ ಸಾದಡಲಬಿದರಾ , . . ನಾಯಯ (ಹಜುವಾ, 20 ಇಗ). 1. 1. ಸಗುಣ ನಿರ್ಗುಗುದೆಂದು ಯೋಗದ ಬಗಳೆರದಾಗಿರ್ದ್‌ದದಣ್‌. ಎಳು ಸಗದ ಜಾಳಾರ 
ಆ ೫0. ಸಣದ? | 1. ನಿರ್ಗುಣದೇ ವಿರಾಳಾದ (ಅಲ ೬-೩೨), "ನಿರ್ಗುಣ' ಪರಾ, 16೬1 


ಸಗಾಡಿಕೆ, ಸಘಾಡಿಕೆ (ನಾ). ೧. ೫ ಸಗಾಡ ೧ : ಬಾಡರೇ ಪಡುರವಸಿ ಮುಡಿದ | | ನಗುಣಬ್ರಹ್ಮ (ನಾ). ಸತ್ವ. ರಜಸ್ಸು ತಮಸ್ಸು ಎಂಬ ಮೂರು ಗುಣಗಳಿಂದ 
ಸಂದಿಕೆಯನ ಂಡಯುಸಿ ತದ್ಮುಯೆ ಪಮೋಡಿಯನು ತಾದಟ್‌ಯರದು (ಪ್ರವಾ. ೧೯-೨೬೬. le ಕೂಡಿದ ಪರವಖತ್ನ್ಮ ;: ಸಾಕಾರನಾದ ಪರದಾತ್ಮ : ಕುತುಮು 
ಸುಘಾಡಿಕೆ : ೧. ಆತನದ ಸರಾಡಿಕೆಯ ಜು ಶ್ರೇಳಿಲಹೌಯೆದು (ಉಮ್ಮಳ ೧-೧) ; | 1 ಖೆಗುಣಬ್ರಹ್ಮವನ್ನು ಆರಾಧಿಸಿದ್ದರೆ ಮೀಲೆಯು ನಿರ್ಗುಣಬ್ರಹ್ಮ ಪದ್ದು ಉದಾಷಿಸುತ್ತಿದ್ದಳಾ 
ಮುಡಿದ ದಾಖಬಂರ್ಯಪ್ರಧೆಯಿದಂ ನಲಾದಿಕೆಗೆಳೆಯ ಜವ, ೨೯.೫7). ೨. ರಭಸ) ,/ (ಅಡ) 'ನಿರ್ಗುಣಬ್ರಹ್ಮ' ಪರಾ. (ಸಂ. 
ಒತ್ತಡ : ಮತು ವಾಂಟಾಲರ ಸಲಾ! ಕಾಳಾ. ೧/4 ಎನುತ ಗಳಗ | ; ಸಗುಣಬ್ರಹ್ಮವಾದಿ (ನಾ). ಸಗುಣಬ್ರಹ್ಮತತ್ವವನ್ನು ಪ್ರ.ಶಿಪಾದಿಸುವವನು; 
ಶಲೆಯಾಗಿದನು ಅಲಿದ್ರೊರಾ (ಕಖ್ಕಾಡ್ರ, ೧೭-1. (ಸುರಿದ 4 - ಇ) 1 ಬ್ರಹ್ಮವಾದಿಗಳಾದ ವೇದಾಂತಿಗಳಲ್ಲಿ ಕೆಲದರು ನಿಷ್ಟವಂಟೆಬ್ರಹ್ಮದಾದಿಗಳು . 
ತಗಳ ೧ ಹೆಚ್ಚಾದ : ಅತಿಶಯವಾದ. ೩ ಬಿರುಸಿನ ; ; ತೀವ್ರತರವಾದ | |]. (ಲವರು ಪಗುಣಬ್ರಹ್ಮಬಾದಿಗಳು (ಭಾರದ 1. “ನರ್ಗುಣಬ್ರಹ್ಮವಾದಿ' ಪರಾ. 
«. ಜೋರಿನ ; ಆಟೋಪದ. (ನಾ). ೪. ಜೋರು: ರಭಿಸ:। , ಜುಂ. ಸಗಣಬ್ರಹ್ಮದಾವಿರ್‌1] 


ಸಗುಣಾರಾಧವೆ ೮೨೮೬. ಸ್ನದೆಗ್ಲು 


ನಗುಕಾರಾಧನೆ (ನಾ). ಸಾಕಾರಮೂರ್ತಿಯ ಪೂಜೆ , - ಉಪಾಸನೆ : ಮಗಲ 
ಲಿಂಗವ ಮಾಡಿದವು ವಿರ್ಬಣದ ನಗುಣಾಲಾಧನೆಯ ದುಖ್ಚಣೆಗಳಲಿ ವಿಸ್ತರಿಸಿದನು. 
ವಿಎಿರಾಗಮೋಕ್ತ್ರದಲಿ (ಆಜಾಂ. ೬-ಇ). 'ನಿರ್ಗುಣಾರಾಧನೆ" ಜರಾ, 


ಯಾದಳೊ ನೆಲದೊಳ್‌ ಪಿಠಿದುಂ ಮುಪಸಿಯಗಿ ವಾ ಚೆಲ್ಫಿನಿತುಂಟೆ ಸಗ್ಗಡಾಳೆಯೆ 
ದಿಟದಿಂ (ಕ್ರಾ. ೧೧೪). ಸಗ್ಗರಾಣ್ಮ ೫ ದೇವಲೋಕದ ಒಡೆಯ ; ಇಂದ್ರ : 
“ಇದಿರ . . . ಸಗ್ಗದಾಣ್ಮಾಜಿಪಲ್ವಾಂ ಬೊಂದುಗುಮಿಂದ್ರಾಹ್ಮಯ"' (ಜೂ ೬೬) ; 
ಹಂ. ಸಗುಗಾರಾಧಾಾ) ಹಗ್ಗದಾಣ್ಮದ ವಿಭವ್ಳಿದ್ದಡಿಯುದುದರೆ (ಲಿಂಗ. ಇ-೬-೬೭). ಪಗ್ನದ ದು ಹ. 
ಶಗುಣೋಪಾಸಪ$ (ನಾ). ಸಾಕಾರಮೂರ್ತಿಯನ್ನು ಪೂಜಿಸುವವನು: |6 ದೇವಲೋಕ: ಸ್ವರ್ಗ : ಬಗ್ಗದೂರವೆ ಸೂರೆಗೊಂಡಂತೆ (ಶ್ರೀಕಾಯಾ ೭-೩೫1 
ಛಕ್ತಿಯುಗದಲ್ಲಿ ಎರಡು ವಿಧದಾದ ಕವಿಗಳು ನಮಗೆ ಕಾಣಬರುತ್ತಾರೆ. ಸೆಗ್ಗದೆಹ್‌ಯ ಆ ಸಗ್ಗದಾಣ್ಮ : ``ಖಗ್ಗದೊಗೆಯಂ ದೇದೇಂದ್ರಂ'" (ರಾ ೯೫). 
ಮೊದಲನೆಯವರು ವಿರ್ಗುಕೋದಾಸಕರು; ಎರಡನೆಯದರು ಪಗುಣೋಪಾಸಳಿದು (ಎ ಪ್ರಾ. ಪಾಲಿ. ಸಗ್ಗ. / ಸಂ. ಸ್ವರ್ಗ! 
(ಉಂಡ we. lal ಸೆಗ್ಗಳನನು (ನಾ). ಸ್ವರ್ಗಸದೃಶವಾದ ಕನಸು : ರೆಗ್ಗಿದಸುರಲರೂಧಸಾಕೂ 
ನಗುಣೋಪಾಸನೆ (ನಾ), ೫ ಸಗುಣಾರಾಧನೆ : ವೇಡೋದಿತ ಧರ್ಮ ಹಗ್ಗಕವನವು ಕಂಡನೈ ಓಡಿದಗ್ಗಳೆಯು ಬಳನುರುದ ಹೊಯ್ದನು ಕ್ಲೇತ್ರಸಾಲಕರ 
ಕರ್ಮುಚರಣೆಗಳನ್ನು ಭತ್ಟಿಮುರ್ಗದಲ್ಲಿ ಸಗುಗೋವಾಸನೆಯ ಮೂಲಕ ಕಗ ಉಗ್ಗಡಬನೇಬಂದೆ ಧುವಿಯುಂ ವಿಗ್ನುಧಿಗಿಲೇಡೆನೆ ಸಲಾಗದಿ ನಗ್ಗಸಲಿಗೆಯೊಳ್ಳಿ 
ವಿಧಿವಿಧಾನಗಳ ಆಗಮತಾಸ್ತ್ರಗಳಲ್ಲಿ ಉಕ್ತವಾಗಿದೆ (ಭಾರದ. ೭೦ ಡುತಿರ್ದಯಿ ಬ೭ದ ದಾಪೆಯಲಿ (ಉಬಳಾ ಒಂ). (ಬಗ್ಗ ೪ ಕಸಬ 


ನಗುತ್ತಿತ್ತೆ (ನಾ). ಒಂದು ಬಗೆಯ ವೃಕ್ಷ : ಸಂತ್ರಿತ್ತೆ ಮರಗಿಡ:- ಇದಂ ) | ಸೆಗ್ಗದುಜು, ಸಗ್ಗದುರು (ನಾ). ದೇವಲೋಕದ ಹಸು; ಕಾಮಧೇನು: 
ವೇರಂ ಅ೦ವಾ೦ ತಂದು 6ರಮೂತ್ರದಲ್ಲಿ ಶೇದು ಉಳಗದ ಕಿವ ಕೊಂಬಗೆ ತೊಡೆಯ “ರದೇರ್ಯಣ ಸಗ್ಗದುಜು'" (ಕಬ್ಬ. ೧). ಸಗ್ಗದುರು: “'ಉದಾಧಯಗೆ ದೆಸರ್‌ 
ತರು ಗೆಲುವುದು (ಎದ್ಕಂ ೩೩ 171 | ಸಗ್ಗದುದುವೆಂದಕ್ಕು'" (69ರ. ೧೮೨). (ಸಗ್ಗ + ತಾಲ! 


ನಗೋತ್ರ (ಗು). ೧. ಒಂದೇ ವಂಶದ , ಕುಲದ ; ಸಮಾನ ಗೋತ್ರದ. (ನಾ). | | ಸಗ್ಗದೊರೆ 'ಸಗ್ಗದೊಚೆ' ನೋ. 
೨. ಒಂದೇ ಗೋತ್ರಕ್ಕೆ ಸೇರಿದುದು : ಮೇದಿನಿಷತಿಯೋರಿ ಧವಳಿತವಾದ ವರ್ಣಂ | | ಸೆಗ್ಗದೊಟೆ, ಸಗ್ಗದೊರ (ನಾ). ದೇವಲೋಕದ ನದಿ; ದೇವಗಂಗೆ: 
ಶಂಕರನ ಪಯಾದುದೇ ಗಾಯತ್ರಿ ಸಾಂಸ್ಮಾಯವನ ಸರ್ಗೋತ್ರವಲಾ (ಬಷ್ತಾ ೬-೬೩) ; **ಸುಗ್ಗದೊಳ್‌ಯುಮೆಂದೆನಲುಚೆ ಗಂಗೆಗೆ ಬೆಳಲ್‌"' 4629೬ ಇ). ಸಗ್ಗದೊರೆ: 
ಸಗೋತ್ರವಿವಾಹವು ಧರ್ಮಶಾತ್ತ್ರವಿಸಿದ್ದದಾಗಿತ್ತು (ಉರ. ಹಾ). ಓ ಒಂದೇ **ನಗ್ಗದೊರೆಯೆಪಲ್‌ ದೇದವರಿ” (ಉರ. ೧೧೨). (ಸಗ್ಗ 4- ತೊಚ್‌) 
ವಂಶದವನು ,- ಕುಲದವನು ; ದಾಯಾದಿ : ಮೂವದ್ಮಗನೆಂ) ನಾಮನುಷೂನು |0| ನೆಗ್ಗಬ್ಗ್ಗ್‌ (ನಾ). ಸ್ವರ್ಗದ ಒಡೆಯ ; ದೇವೇಂದ್ರ : ಇಳಿಗಿದಣ ರತ್ನಸಾನುದೋ 
'ಜಗತ್ರಯವವಿತ್ರದೊಗೆದಂ ಮುರಿಖಂತಾವಸುತಂ ತನ್ಮುನಿಯಾ ಮಾಖವೃಜರೋತ್ರರಾದರಾ | | ಸಗ್ಗಬಗ್ಗದಿಷ ಬಿಳಿಯದೋ ಸಾಲ್ಮೊಗನ ಪೆಲೆದಸೆಯೋ (ಮಾದಾ 4-೬೪-೫೨) 
ದಂಶದವರ್‌ (೯೬೬. ೧-೨-೧೦ : Ks (2) 1 un +) 

ನಗ್ಗ, ಹಗ್ಗ ಸುರ್ಗ, (ನಾ). ದೇವತೆಗಳು ವಾಸಮಾಡುವ ಸ್ಥಳ ; ಸುರಲೋಕ ;| | ಪಗ್ನರ (ನಾ). ಒಂದು ಬಗೆಯ ಈಟಿ (?) : ಸುತ್ತ ಐಣಿಖಿತಲಿರುದ ಧಟರುಗಳ್‌ 
ನಾಕ : “ಬರಲಾ, ಹಗ್ಗಂ - ಈ ೨ ಸ್ವರದ ಬೆಸರ್‌"' (ಅನಾ ೪೪-೧೩) ; ಎಮ್ಮೊಲ ಛತ್ರಗಳು ಚಾದುರಗಳು ಮುತ್ತು ಮಾಳ ಅಗಿದ ದಂಡಗಳ್‌ ರತ್ನ ಸಗ್ಗರಯಾರ್ಟನ್‌ 
ಮಿಮಿ ವಿಡೆಯೆಂಳ್ತಾಗಿ ತಟ್‌ !ಪೌದು ಸಗ್ಗೆಮೇಚೆದಂ (ಕೌಸಾ (.ಓ ೪-2, 9087); |) (ಬಾಗ. ತಾ), [7] 
ಕಡುತದವಿಂದೆ ಎನ್ನ ಪಡೆಪಾದುದೂ ಗಾದಿಲ ಸಗ್ಗದುಲ್ಲೆ ಫೋ ಮಡಿಯವೂ ದೂರ | | ಸಗ್ಗಲೆ "ಸಗ್ಗಳೆ' ನೋ. 
ಸಗ್ಗದ ಫಲಂ ಸುಖದಲ್ಲಿ (ಶಾಖಾ ೬-೮೬) : ಉಜನುಮುಂರು . . , ಹಗ್ಗದನ್ನು | | ಸಗ್ಗವಡಿ (ನಾ). ಸ್ವರ್ಗದ ಬಾಗಿಲು ; ನಾಕದ್ವಾರ : ಆ ಬಮಾಂರಾ ಒಂದೆ 
ನೂರೆಗೊಳ್ಳಲು ಹೊರಾನಿಷೋದರು! ( ಹುಜುಕ್ರ, ೧. ಸಗ್ಗ : ಅಟೆದ ವಾವ್ಪಕ್ಕೆ ಸಟಟ | |! ಉಂಗುಟ ಬಾಗೆ ಐಡಿ ಧೋರೆಂದು ಬೀಯಗ ಉಳಿದು ಶೆಚೆದುದು ಸಂದ ಸುಜಸಗೆ 
ನಕ್ಕು ಪಣ್ಯಾದುಹಾಪಾತಳಪಕ್ಕು ಉವೊಬ್‌ ಸಗದಳಿಕು (0 ಟು ೧-೧೯: | | ಸಗ್ಗದಡಿದೇಗೆದಂತೆ ಪುಣ್ಮದಲಿ (ಬಾಲಾ ೨೧-೧೩), ಸಗ್ಗ *- ಐಡಿ) 
ಎ ಉರು 551); ಅಟಟಬಾಗನಾಯನೆರು ನಗಳ ಒಯಿದರ್‌ ( 1 ದ, |೨| ಸಗ್ಗದತೆ (ನಾ). ದೇವಲೋಕದ ವಾದ್ಯ: ಸುರದುಂದುಭಿ: ಉಯ ಮಲ್ಲಿಗೆ 
ಬ: ೧0:1೫ ಸರ್ಗ, : ೊಲ ಅದನ್‌ ವಜರ್ಸಿರಾ ಕಳದು ಇಂಟ | | ಖುನಿದವಾ ಹಗ್ಗದಣೆ ಮೇಲೆ ದಂಪೆದುವು ಬಣದ *ನ್ನೆಯರು ಹರಾ ಮುತ್ತಿನ ನಗೆಯ 
ಎಚ್‌ದು ನರ್ಗ್ಗಬ್ಧಕ್ಕದುನ್‌ (09 ೩ (1. ಟಪಾಲು. ೧೬6 ತರಾ ಹಾ) ; ಇದು | | ನನದು ಕಣಾಂ. ಬಗ್ಗ *- ಐ 
ನಾರೀಮಯಮುಬ್ಬ ಲೋಕಮಿದು ಬೇಚೊಂದಂಗಸಾದ್ರೀಪಮಿಂತಿದು.. . . ರ್ಸಕ್ಕೆಂದು | | ಸಗ್ಗವೆಟ್ಟು (ನಾ). ದೇವಲೋಕದ ಬೆಟ್ಟ: ಸಗ್ಗಮಸ್ಬೆಸೆದ ಬಿಲ್‌ ವಾಶುನತಮಂಬು 
ವದ್ಮೋದೃವಂ ಸುದಶೀರತ್ವಸಮೂಹದಂ ಬದಪಿನಿಂ ಬಬ್ಬುಟ್ಟ ಭಂಡಾರನುವ್ಯದು | | ಬಿದ್ಮಗ್ಗೋವವಾಹಂ ತ್ರಿತೂಲಮುಯುಧಮನಲ್‌ ಬಗ್ಗದೊದಲುಡಿಗುರೇಳ್ಳಾವನ 


(mad. ೯೪೪). 1. ದೊಡೆಯಖೆಸೆದು ಉಜವಿಧವದಿಂದೆ (ಚಟವು ೫ ೪). 

ನಗ್ಗದ ಜತಿ ಆ ದೇವಲೋಕದ ಯತಿ. - ಮುನಿ : ಹರಿಸದೆ ಸಗ್ಗದ ಜಶಿಗಳ್‌ ಚಗ್ಗ * ಬೆಟ್ಟು (ಆ ಟಿಟ್ಟ)) 
ವರದಂತೆ (4ಬ್ಬಾಾ ಇಂ. ಹಗ್ಗದ ಬಲ್‌ ಆ ದೇವಲೋಕದ ಸ್ತ್ರೀಯರು ; | | ಪಗ್ಗದೆಗ್‌, ಸಗ್ಗವೆಣ್ಣು, ಸಗ್ಗಹೆಣ್‌ (ನಾ). ದೇವಲೋಕದ ಸ್ಕೀ; ಅಪ್ಪಯ್ಯ: 
ಅಪ್ಪರಯರು : ನಂಗಯುವ ಬೊಂತು ಲಾಲಿಸುದ ಲಲ್ಲೆ . . . ಈ ದಿಭಾದರ್ಚೆಷ್ಟೆಗಳದ | ! ಚಂಡಾಳಿಯಾಡಿದ ಬಂಡಿನ ಧದನವ ಕಂಡು ಮೆಟ್ಟಲು ದೋಷಮೆಂದು ಪುಂಡರೀಕ 
ದ್ದಸಲಂದನಿರ್ದಗಿತ್ತರೊ ಸಗ್ಗದ ಬೆಂಡಿಲಾತರಾ (ಟಾಪು ೪-೩೧) : ಸಗ್ಗದ ಪೆಂದಿದ| ; ವಾಲ್ಪೆರಲು ಸೋಂಕದೆ ಸಗ್ಗದೆಂಡಿರೊಸೆದು ವರ್ತಿಸಿದರು (ಜೀಮಿಂ. 33-೧೬೨) 
ಮುಣ್ಣರಕ್ಕೆ ಮೆಯ್ದೆಟ್ಟಿಳವುದ್ದೇಳ್‌ (ಇಬ್ರ. ೫೨೦) ಸಗ್ಗದ ಮರ ೫ ದೇವಲೋಕದ |ಐ। ಬೊಡವಿದೆಂಗಳ ಬಿಟ್ಟು ನಗ್ಗದಂಗಳಿಗೊಲ್ಲ ಜಡ ಬ್ರಹ್ಮಚಾರಿಯ ಅದನು 
ವೃಳ್ನ ; ಕಲ್ರದ್ಧಕ್ಟೈ : "ಸಗ್ಗದ ದುರಜೆನಲೆೆ ಸುಳೆತರುವೆನಿಲ್ಮಂ"' «ಹುದಾ ೧). i (ಛರಾ& ೪೧೬); ಹಸಿ ಎನ್ನ ಸಗ್ಗದೆಂಗಳ ತಮೆಕಾಂತಿಗಳ್‌ ವರಪಾಷಿಕದ ಸೊಬಗೆದ್ಮು 


ಜಗ್ಗದದರ್ಗಳ್‌ ಇ ದೇವಲೋಕದವರು : ದೇವತೆಗಳ: : ದುಗಿರೊಡ್ಡಿಕ | 
4ಲದೊಳ್‌ ಸಗ್ಗದದರ್ಗಳೆಲ್ಲರ್‌ ವಿಂದರ್‌ (ಮುಗ 3೫೯) ಸಗ್ಗದ ಹೊಳೆ ಹಾ 
ದೇವಲೋಕದ ನದಿ : ಸುರಗಂಗೆ : ಬಾಗದಾಡಿಯ ಬಹವಂಗೆ . . . ಸಗ್ಗದ 


ಆರಳೊಳಗಿದೆ (ಕಾಯ 4-೪೨). ಬೆಗ್ಗಮೊನ್ಗು : ಮುಗ್ಗುಲಿವಿಯನುಮಿಳಿದು ವೊೋವುರುಚಿತವೆ 
ಮಗಳೆ ನಗ್ಗದೆಣ್ನೆಂಬ ಮುತಿಗೆ ಕಾಯ್ದು (ಡಬಹು. ೧೯-೩೩). ಪಗ್ಗಹೆಣ್‌ : 
ಮುಧುಲೆಯುರಸುರ ಮಂದಿಯೊಳ್ಳೆಪೂರಸುದಕ್ಕಳು ಕಾವಿ ಸಂದರು ಸಗ್ಗಹುಂಗಳಿಗ 
ಹೊಳೆ ಈಚುದ 6ರೆಯಿಂತೆ ಆಚರಿಸಿದದುದು (ತ. ೩೦೧). ಹಗ್ಗದಾಳೆ ೫] (ಉಡಿ ೧೩-೫೩೬ (ಸ 4. ವೆಣ್‌1 

ದೇವಲೋಕದವಳು ; ಅಪ್ಸರೆ : 6ರಮಸಿವ ರೂವು ಕಣ್ಣಚ್ಚರಿಯಂ ಲಟ್ಟಿಸಿದುದೀಕೆ | ಪಗ್ಗದೆಣ್ಣು “ಸಗ್ಗವೆಣ್‌' ನೋ. 


೧೨೦೮೭ 


ಸಗ್ಗವೊನಲು 


ಸೆಗ್ಗವೊನಲು (ನಾ). ೫ ಸಗ್ಗದೊಟೆ : "'ಸಗ್ಗಮೆನಲು ಸಗ್ಗಿಗದೊಆ್‌ಯು | 

'ಬಾಂಬೊಟ'ಯುದೊಗ್ಗನು ಸ್ವರ್ನಲಿಯ ಬೆಸಣಲ್ಲಿ"" (ಹ್ಟಾದು& ೧). | | 
(ಲಗ್ಗೆ 4 ಪೊದಲು (ಆ ವೊದಲ್‌)) | | 

ಸಗ್ಗದೊಬೆ, ಸಗ್ಗಮೊಳೆ (ನಾ). ಇ ಸಗ್ಗದೊೋಣೆ : “ಸಗ್ಗದೊಲ್‌ ಓಣಂ, ಪಳೆ, |6 
ದೊಪ್‌ ವಾಂದೂಚ್‌ಯೆಂದತ್‌ ಸುಡದ” (ಆಟ ೪). ಸಗ್ಗದೊಳೆ : ಕಂದರ್ವನ 
ಬೀದದ ಉತಂಸೆಯ ಸಂದಣೆ ಸಗ್ಗದೂಳೆಯೊಳಾಡಲೆ ಬೇಕೆಂದು ನಿರ್ಧೋಮರ್ಗಕೆ 
ಎಎ. ಅಡರುವಯೆ (ಜಯಾ. ೧೨-೬). ಗ್ಗ ಬಿಲ 

ನಗ್ಗಪಲಿಗೆ (ನಾ). ಬಹಳ ಸಲಿಗೆ, - ಸದರ : ಪೆಗ್ಗಿದಸುಂವರೂಡ ಶಾಧಿ | 
ನಗ್ನಿಳುಸನು ಕಂಡದೆ . . . ಧುವಿಯುಂ ವಿಗ್ಗುಧಿಗಿಲೆಂದದ ಸರಾಗದಿ |1| 
ಸಗ್ಗಸಲಿಗೆಯೊಳ್ಳೆದುಶಿರ್ದರು ಬನದ ದಾಹೆಯಲಿ (ಅರುಣ ೩೩-೩೩). I 

ಟುಗ್ಗ, 4 ಸಲಿಗೆ ( ಹಲ್ಲೆ) 

ಸಗ್ಗಪ್ತ, ಸರ್ಗಸ್ತ (ನಾ). ದಿವಂಗತನಾದವನು : ಸ್ಫರ್ಗಸ್ಮ : ಜಲರಂ ಕೊದ್ದು 
ಪ್ಗಾಪ್ರರಾದ (ಎ6 ಇ. ಹಾಸ ೪-೫ 1೧0೪). ಪರ್ಗೆಸ್ತ : ಗೂಟ್ಟಿಯಣ್ಣಗಾಪುಣ್ಣದೂರಂದಿ | 
ಮೊಳ ಕಾದಿ ಸತ್ತು ಸರ್ಗ್ಗಸ್ತರಾದ (ಎ೩ ೧ ಚನ್ಸಾಡ ೧-೭ ; ಖು. 604 ?). 

(ಆ ನಂ. ಸ್ವರ್ಗಸ್ಥ) 
ಸಗ್ಗಜೆಣ್‌ “ಸಗ್ಗವೆಣ್‌' ನೋ. 


|» 
| 


ಸುಘಾಟತೆ 


ಹಗ್ಗಿಗರಯುಳ ಇ ದೇವತೆಗಳ ಅಡಿಗೆಯವನು ; ಅಗ್ನಿ : “ಇಗ ದರ 
ವಾದುವು”' (ಹಯ. ೧೨). ನೆನ್ನಿಗರ ಪನಿಯ ಇ ದೇವತೆಗಳ ಓರಿಯ ; ಬ್ರಹ್ಮ : 
`'ಪೊಜಲೊಡಯಂಚೆರ್ದೇರಂ ಸಗ್ಗಿಗಳ ಏರಿಯಮುಂ ಬೇದದಬ್ಟೆಗೂ , . . ಬ್ರಹ್ಮಣಿ 
ಸಾಮಂ'" «ಕಬ್ಬಕ್ಕಿ ೯). ಸಗ್ಗಿಗಳರನ ಇ ದೇವತೆಗಳ ರಾಜ; ಇಂದ್ರ : 
ವಂಶಚೀದಧಾಸಹಿತ ಸಗ್ಗಿಗಳರಸದೈಉದತದನೇಲ್‌ದದು (ಸುಳ್ಳದ ೬೬-೧೨) 
ಸಗ್ಗಿಗರಾಣ್ಮ 2 ಸಗ್ಗಿಗರರಸ : “'ಇಂದಿದಂ . . . ಸಗ್ಗಿಗರಾಣ್ಮಲ ಈ ಇ ಇಂದ್ರನ 
ಮೆಹ್‌" (ಹೂ ೪-೨೧). ತಗ್ನಿಗರೆಟೆಯ - ಸಗ್ಗಿಗರರವ : ಬರ್ದುಗರಾಣ್ಮ 
ಸಗ್ಗಿಗಳೆಟೆಯವನಾಗಿ ದೇವಲೋಕದಲ್ಲಿ ಏರಿದಾಗಿ ಸಂತಸದುಪಮುಭವಿಸುತಿರ್ದನು 
(ಬಾರಾ 3೪೨). ಖಗ್ಗಿಗರೊಡೆಯ ೫ ಸ?) ಗರರುರ : ದೊದಲೊಳ್‌ ಖಗ್ಗಿಗಗೂಡೆಯದುಂ 
ಎ ಮಡಿಯಿಸಿದೊಡಂ ಕಾ ತಿಳಿಯದೆ ಆ.ಸಡ್ಡೆಯಂ ತೋರ್ದೆರಿ (ಆದ್ಬುತ. ೬ ಸಾ). 

ಟುಗ್ಗರಿ- ಇಗ) 


ಹೆ (ನಾ). ಹ ಸಗ್ಗದೊಟೆ ; '"ಸಗ್ಗದೂವಲು ಪಗ್ಗಿಗದೂಳೆಯು 


ಬಾಂಟೊಲ್‌ಯುದೊಗ್‌ಗು ಸೃರ್ಜದಿಯ ವೆಸದು"” (ಕಾಣಾ, ೧೧). [ದಿಗೆ 4 ಸಂಜೆ) 


ಸೆಗ್ಗಿಗವಟ್ಟೆ (ನಾ). ದೇವತೆಗಳ ದಾರಿ ; ಆಕಾಶಮುರ್ಗ : “ಆಗೂ, , . 


ಖಗದಟ್ಟೆ, ದುಗಿಲ್ಬಟ್ಟೆ, ದಾನ್‌ - ಈ ೬ ಆಗುಪ೦'" (ಖಾಜ. ೪.೪೧) ; ಆಯತ 
ಎ.ಎ ಹೆ್ನಿಗಪಟ್ಟೆಯಿಂದು'" (ಹ್ಹುರ ಅ). ಟಗ್ನಿಗ * ಬಟ್ಟೆ 


i 
ಸಗ್ಗಳಿ, ಚಕ್ಕಳೆ, ಸಗ್ಗಲ (ನಾ). ೧. ನೀರುತುಂಬುವ ಚರ್ಮದ ಚೀಲ ;| ಸ್ಟ ಅಾ- (ನಾ). ಹ ಸಗ್ಗವೆಬ್ಬು : “'ಸಗ್ಗಿಗದೆಟ್ಟೆಂದುಂ ಸೊನ್ನೆದಟ್ಟೆಂದುಂ 
| 


ಪಠಾಲಿ : ಕುಗೆದು ತೊಳೆತೊಳೆದೊಣಸಿದರು ಬಗ್ಗಳೆಯ ನೀರಿನಲಿ (ಇಷ್ಟಾ. ೪-೧೨) 
ಸುಗ್ಗಳೆಯ ನೀರಿಂದ ಉಲ್ಬುದಿಯೊಳ್‌ ಬಸಿದ ವೆತ್ತರಂ ತೊಳೆದು (ಜೃಮಖಾ. ತಾ.ಹಾ.) ; |20| 
ಸಗ್ಗಳೆಯ ರೀರಿಂದೆ ತಂಳೆಯುತ್ತಾನೆ (ಟಾ. ೬೬.೫), ೨. ನೀಡುತುಂಬುವ ಪಾತ್ರೆ ; 
ಚೊಂಬು : “'ಖಾತ್ರೆ ಕು೦ಿನೀರಿಜುದು ಸಗ್ಗಳೆಯವಕ್ಕು'' (ಮುಲ್‌ಲಾ ೩೯-೪) : ತುರುಷಣಂ. 
ಸುರ್ದರಾಜ್ಯಮುಂಧದರನ ಎಂದರ ದುಡಿಯಲು ದುವಂ ಶಂತಿಸದ ಸಗ್ಗಳೆದು (ಹಾ 
ಸುತಮದಿಯ) ಇರದಲೊದನೆಟದ ಧಾರೆಯಮು ದುವಿವರಗೆ (ಅಡಕ ಅ) ; ಎತ್ತಿ 
ಖಗ್ಗಳೆಯ ನೀ ಧಾರೆಯನಣಿೆದಲ್ಲಿ ಮುತ್ತೆ ಕೇಳಿದ ಮುವಿಲಾಯ (ಖಾಸಾ, ೩೪.೪೧); 
ಎಳ್ಲೆಯಿಂ ಹರಿದ ಜಲ ಶುದ್ಧ ಸಗ್ಗಳೆಯ ಬೂಳಿ ತಾ ಶುದ್ಧ (£೮೯೬ ೧೧೪). ಚೆಕ್ಕಳೆ: 
೧. «6೬ ಪಗ್ಗ್‌ಲೆ : ೨. ಪಕ್ಕಲೆಯ ಸಗ್ಗಲೆಯೊಳಿಕ್ಕಿರ್ದ ವಾ೦ಿಯನು ಚೊಕ್ಕಟದೆಂಯ 
ಕುಡಿಯುತಿರೆ ಹೊಲೆಯರ ಟಿಕ್ಕದರು ಹೇಗೆ (ಬಾಗಾ ೪). ಹದ. 9 ತೆಲು. ಸಗ್ಗೆಡ1 
ಸಗ್ಗಾಳ (ನಾ). ಹೆಚ್ಚಾದ ಕಾರ : ಅಗ್ಗ ಮಗ್ಗ ಲಯ ಮುಗ್ಗ ಚಾಡಗೆ ಲಯ 
ನುಗ್ಗೆಯು ದಲ್ಮ ಉಣ ಆಣಿ ದಾಯಿಗೆ ಖಾಲ್ಗಲದೇ ಲಯ (ಜಾಲ್ಕರೂ. ೬). ತಾ| 
ಓಂ ಸಗ್ಗ? ಕಾರ) | 
| 
| | 
A 


ಸಗ್ಗಾದತ್ತು (ನಾ). ಸ್ನೇಹ ; ಸಖ (7) : ನಮ್ಮ ಸ್ನಾದತ್ತಿನ ಅರುಬಿಗಳು 
ಬರಿಯಾದಿಬ್ಬಣದ ಓಳಗೆ ಇರುತ್ತಾ “ಇದ್ದರು ( ರಾಜೇ, ೧ : ಇದರ ಮೇಲೆ ಅವರಿಗೂ 
ತಮಗೂ ಬ್ಯಾಕಾಲಿಧ್ನ ದೋಸ್ತಿ ಹು್ಗುದತ್ತಾ ಉರಟಿ (೦38ಖದ್ರ, ೨೧7). 
(3. 1 ಆರ. ಸಖಾವತ್‌ ; ಮುರಾ. ಸರ್ಕೋದತ್‌, ಸಾದತ್‌ ಇ ಔದಾರ್ಯ] 
ಸೌ (ನಾ). ಸತ್ತುಹೋದದನು ; ಸೈರ್ಗವಾಹಿ : ದುದಲೂರ ಕುಪ್ಪನ್ನೂಜು 
ಗೊಳೊಲ್‌ ಬಿಡು ಸತ್ತು ಸಗ್ಗಿ ಆದಸ್ಥದಕ್ಕೆ ಮೂತೂದ್ರು ಕಟು ಟರಿಹಾರ ಕೊಬ್ಬರ್‌ 
626. ೩ ಹಾರಾಡಿ ೧೮೨-೬. , ದು )). 
ಚಿಯಾ ೫ ಸತ್ತುಹೋಗು; ಸ್ವರ್ಗಸ್ಮನಾಗು: ಮಲ್ಲ ವರಿಯೊಡಸೆ ತಾಗಿ 
ಉದಿ ಸಗ್ಗಿಯುದಮ್‌ (೧೩ ಇ ಭಯಾ. ೧೯-೫ :ಬ ಉಂ) : ಶ್ರೀ ಹೆಮ್ಮಯವ ಮುಗ: ಸಾಬ್ರಿಂ 
ತೊರುಗೋಳೆವಿ ಕಾಲಿ ಸತ್ತು ನನ್ನೀಿಯಾದಂ (ಎ8 ದಗ ಹೊನನ ೧೯೫-೬ ; 100ರ), | 
[ಆ ನಂ. ಸಗಿಳನ್‌] 1 (| 
ನಗ್ಗಿಗ (ನಾ). ಸ್ವರ್ಗದಲ್ಲಿರುವದನು ; ದೇವತೆ ; ಸುರ : “ಜಡುಗಣ್ಗವಳ್‌ | 
kd 


ಎ. ಹರ್ಗಿಗರು ಬರ್ಮುಗನೈದೆಯು ಬೆಸಿರು ನಲದು ಸುರರ" (ಹಮ್ಲುದು ೧೪) ; 


| ಪ್ನೊಸು *ತಟ್ಲ್‌ಸು' ನೋ. 
1 ತೆಗ್ಗು 'ತಟ್ನು' ನೋ. 
( ಸಗ್ಮಿ (ನಾ). ಕೂಡಿ ಉಣ್ಣುವಿಕೆ ; ದೊತೆಯಲ್ಲಿ ಕುಳಿತು ತಿನ್ನುವಿಕೆ. (ಸಂ) 
ಸಘಾಟ (ನಾ). ೧. ಬಲದ ಮುಂಚೂಣಿ ; ಸೈನ್ಮದ ಅಗ್ರಭಾಗ. ೩. ಆಡಂಬರ ; 


ಮೇರುಸಿವಿ"" (6% ೪೯:೪೪) ; ಸಗ್ಗಿಗದಟ್ಟೇ ಬೆರ್ವಿಲ್ವಾಸುಗಿಯಗ್ಗಳದೊಳ್ಳಿರು 
ಪೊಡೆಯಲರನು ಛಟ್ಟಗ್ಗಿಯ ಕೂರ್ಗಣೆ ಬೆಲನೇ ಶೇರ್‌ ಸಹಿ ಬಿನುಗದಂರೆ ಉಲಿ 


(ಇದ್ದಡ ೪-೧೬). ಗ * ಬೆಟ್ಟ್ಯು (ಇ ಬೆಟ್ಟ)) 


ಸಗ್ಗಿಗಮೆಳ್‌ (ನಾ). ದೇವಲೋಕದ ಸ್ಕೀ ; ಅಪ್ಪರೆ : ಪರಣನಿಧಿಯೊಖ್‌ಯಂ 


ನೋಕ್ಪ ಸ್ಲಾಗವೆಣ್ಣಳುರುಕಟಾಕ್ನದ್ಕುತಿಯೋ (ಸ್ಮ ೬.೯೫). 
ದಗ 4 ಪೆಣ್‌) 


ವೈಭವ : ದೊರೆಯ ನಬೋಣ್ಬುದ ದುಜೆದಿಲ್ಲಿ ನಿಂದನು ಪುಷ್ಪತರವ ಸಘಾಟವಿನ್ನಂತೊ 
(ಬ ೧೦-೬೪) ; ಈಯುದಿರದೆನ್ನೂಡನೆ. ಕಾಳೆಗದೊಳಿದಿರಾಗಿ ಗಾಸಿಯಾಗದ 
ದೈತ್ಯ೦ಿಲ್ಲ ದಮಿಚಾರಿಯಂಬೀ ಸಘಾಟ।ಣತಾ. ಡಲ ದೆಸಸನಚ್‌ದು ನೀಂ ಬಂದುದ 
ಡ್ಲಾಲಕ್ಳತಮೋ ಸಹದಮೋ (ಚಿಪು ೫0-೪1 (ನ) 


ಬಾಣೆ (ನಾ). ೧ ಧೈರ್ಯ ; ಸಾಹಸ : ಜಾಣ್ಮೆಯ ಸಘಾಟಿಕೆಯ ದುತಿನಲಿ 


'ದೆಗಡುಗೊಳಿಬುತ್ತದುಳಚಾತುರ್ಯಯುತಯಿಬದ «ಊಂ. ೩-೪), ೨. ದರ್ಪ; 
ಉದ್ಮಟತನ : ಮಿಖುಳಬಾರದು ವಿದ್ಮು ಭಕ್ತರ ದೆಸೆಯೊಳಾದಿಗೆ ಬದುಳುಖುದಿನ್ನ 
ಪಗಗೇಕಿಮಿತುಲ ಸಘಾಟಕೆ ಜರರರೊಗೆದಹನು (ಬಜ ೨೧:೧); ಸಕರಧೂವಲಯಕೆ 
ಮುಟವಿತುದಾತವೀ ಪೊಳಲಾಣ್ಮ ನೂರ್ವನೆ ಸಘಾಟಿಕೆಯೊಳೆಂದು ಬೆರಲೆತ್ತಿ 
ತೋಶ್‌'ಸುವಂತೆ (ತೈಲಲಾ ೧೬-೯). ೩. ಘನತೆ: ಗಾಂಭೀರ್ಯ; ಹಿರಿಮ: 
ಚಾಟುನುಡಿಯ ಚದಾುಳೆಯರಿಂದಿವಿದೀಐ. ಕೂಟದ ಉುಶಲೆಯಂಂದ ದೇಟದ 
ದೆಲೆವಣ್ಣಳಿಲದಾ ಬಾಡು ಪಘಾಟಿಕೆಯಮ ವಡೆದಿಹುದು (ಉಪಮ ೧೧-೧೬) : ನೀವು 
ಬೆಸೆದ ಸಂಗ್ರಾಮ ಸಘಾಟಿಕೆಯಾಯ್ತು ಉಂಡಾಸ್ತ್ರ (ಭಂಡ ೫೯-೪೦) : ಮಿರಿ ಹೂಕ್ಕೊಡೆ 
ಹದ್ತದಾತಾಳದ ನಘಾಟಿಕೆಯ ತೋರಿಸುವ ಬಿಂಕದ ಬಿಲಗಳು (ಕರಡ ಎಳ) 
೪. ಆಡಂಬರ; ವೈಭವ: ಇದೆ ಬರಂನತತ್ವಸಾದ್ರಾಜ್ಮಿದ ಸಘಾಟಿಕೆ (ಬಬ್ಮಾನಾ. 
೩:೩) 1 ಧಾಮ ಭಲ್ಲುಣರ ಸನ್ಮಾನದ ಸಘಾಟಿಕೆಯ . . . ಕಂಡು ಪಲಿದಾಡಿತು ಜನಂ. 
ಮುದದೊಳು (ಜೈದಿ ೬೪-೧೦) ; ಕೇಳಿದೌ ಘದಲಿಂಗವತಿಲಿ ದುರ್ಜಕೃರರ ಜಾಲದ 
ಮಹತ್ವದ ಸಘಾಟಿಕೆಯ (ಉಂಬ ೩-೪೪). [ಸಭಾಟ ತಿ - ಇಳಿ 


ಸಘಾಡ 

ಸಘಾಡ 'ಸಗಾಡ' ನೋ. 

ಪಫಾಡಿಕೆ 'ನಗಾಡಿಕೆ' ನೋ. 

ಸಘಾಡಿಕೆತನ (ನಾ). ಹೆಚ್ಚಿಳ ; ಅತಿಶಯ : ಲೇಐಲೇನಿಲೆ ಧೀದು ಸಮರವಿಲಾಸ 
ಮೋಡುವುದದ್ದು ಬಲುವಿದ್ಯಾಸಘಾದಿಕೆತವದ ನದೇ ಖಾಗಿಯರೆಗಳಿಗೆ (ಕಳು. 

Was (ಆ xis) + - ತಸ 

ಸಾನ (ನಾ). ೧. ಘನತೆ ; ಗಾಂಭೀರ್ಯ : ದಾವದಲಿ ಎಎಧಾಗ್ನಿಕಾರ್ಯವಿಧಾನ 
ಮಿ ವಿದ್ರೌಭದಟರ ಸುಧಾದಲ್ಲಿ ಮಗಧೇಶುದ್ದನು (ಬದ್ಮಾಲ ೨.೬೦) ; ದೀದಿ ಕಂಡೆಯಲಾ 
ದುರಾತ್ಮ$ ಮುನಜರಂದಲುಳಿದ ತನ್ನ ಧಾನವನು ನೋಡೆನುತ ಗದೆಯಲಿ ಕಯಹಿದನು 
ಯಾಗ ೧-೬-೩. ೨. ಘನತೆಯುಳ್ಳವನು: ಗಾಂಭೀರ್ಯದವನು: 
ದಾಜಿದರು ದಾನದರೊಳಿದ್ದು ಸೆಧಾನರಾವಿದರಂತೆ ಬಾಂಡವರ್ಗೇಪಸಾಲ್ಕದು ಬೀರ [10 
ನಾರಾಯಣದ ಉದುಣದಲಿ (ಇತ್ತಾ ೬ ಟು. "ಸಗಾಢ' ಪರಾ (ನಂ. ಸಧನ) 

ಸಘಾನತನ (ನಾ). ಇ ಸಘಾನ ೧ : ನೀದು ಖತಿಯಮಿ ಹಿಡಿಯೆ ನಿನ್ನ ಸಘಾಮಿರನದು 
ಬಲ್ಲೆ ಯೋಗಿಗಳೇನನೆಂಬರು ಶದ್ಮೊಳಗೆ ಕೈಜೊಯ್ನು ಮಿಣಿ ನಗುತ 
temo. ೬-೪೧), (KS + - ತನ) 

ಸಘಾನತೆ (ನಾ). ೫ ಸಘಾನ ೧ : ಅಹಿತ ಮುಭಬನ ಸಘಾವತೆಯನೆತ್ತಿದದು [16 
ಕುತ್ತಿದರಂಬು ದಳವಿ (ಉದ್ಕಾತ. ೨:೬೩) ; ಮುಹವಾಧೀಶ್ವರನ ಕೀರ್ಶಿಗೆ ಪಾನಿಯಲ್ಲೆ 
$೧೫ ಎನ್ನ ಸಘಾನಸಗೆ (ಅಪಾ. ಭಬಿತೆಯ ತಾಮಿ। ತಾ ಬಂದರೋಡುವದುಚಿತದದ್ದೆಂದ | 
‘om ೧೪-೫೧-೪೩), 1ಬ ಹಂ. ಸಲಿರತಾ) 

ಖಿಚರ (ಗು). ೧ ಚಲನೆಯಲ್ಲಿರುವ ; ಓಡಾಡುವ : ಸಚರಮುರ ತೂನ್ಮಾಕೂರ್ಮ 
ಬಿಚಯವಿಲ್ಲದಂದಿನ ಆಡಲದವ್ಪ ಮಹಾಘರ (೪೮0 ೨0೬-೧೫೪). (ನಾ). |ಣ 
೨. ಚಲನೆಯಲ್ಲಿರುವುದು ; ಜಂಗಮ : ಸಚಿರ ಸ್ಥಾದರಕೆಲ್ಲ ಬಿದ್‌ ಮುಖದುರ್ಯಳ್‌ 
ಪಮುನಂಗಳ್‌ (ನೋರು. ೪೬ (ಸಂ) 

ಸಚರಾಚರ (ಗು). ೧ ಚಲನೆಯಲ್ಲಿರುವ ಮತ್ತು ಚಲನೆಯಿಲ್ಲದ : ಸಆರಾಚರ 
ಶಸ್ತೂಕಾತಚೆಯೂ ಜಪದಿಳಯಕರದುದಂ ಅಕ್ಷಿಸರೆಂದಡಳಿತದಚಿನಂ ಪುಣ್ಮೋಪ 
ಚಿಯಮಮುತ್ತಾತಶಾಂತಿಯಂ ದಿರಚಸಿದಂ (ಊಳೋತ. ೪:೧) (ನಾ). | 
೨. ಚಲನೆಯಲ್ಲಿರುವ ಹಾಗೂ ಟೆಲನೆಯಿಲ್ಲದ ವಸ್ತು ; ಜಂಗಮಸ್ಮಾವರ : 
ಸಂಸಾರಳಾಯದೊಳಂ ಸಿಲುಕಿ ಮಹಾಛೂತಗೂಡಿರ್ದು ಸಹಜ ಬೇಜುಗಿ ಸರರಾಚರವ | 
ಚರಿಸುತ್ತಿ ಹ (ಚಿ 2೫೦-೧೩೦೨) ; ಬಿರೆದ ನಚಲಾಚರದಿದೆಲ್ಲದು ಬಿರರ ನಿಜಾರ್ಯೋಜನ6 
ಜವಿಷಿದದರಹ (ಉವ್ಮಾಳ ೩-೬೨). 100.1 

ಸಚಿ (ನಾ). ೧. ಗೆಳೆತನ; ಸ್ನೇಹ. ೨. ಗೆಳೆಯ; ಸ್ನೇಹಿತ. ೩. ಇಂದ್ರನ [೫ 
ಹೆಂಡತಿ; ಶಚೀದೇವಿ. (5೩) 

ಸುಟ್ಟ (ಗು). ೧. ಚಿತ್ರದಿಂದ ಕೂಡಿರುವ. (ನಾ). ೨. ಚೈತನ್ಮವನ್ನು 
ಹೂಂದಿರುವಿಕೆ : ಇಂತು ಸಚಿತ್ಪಾಟಿತ್ರ ಶೀತೋಸ್ಲೆ ವಿದೃತ ಸಂದ್ಯತಾದಿ ಧೇದದಂ 
(ಮಿಯಾ 7.೩೨ ದ; ಆತ್ಮನ ಟೈತಸೃದಿಶೇನವರಿಣಾಮುಂ ಟುತ್ತಂ ಅದುಳ್ಳುದು ಸಚಿತ್ರಂ 
(ಖ್ಚ್ಯೃಪ್ರ ೧೦೨). ಜಂ) 

ಸಬಚ್ರನಿಕ್ಷೀಪ (ನಾ). [ಡೈನ) ಹಸಿರು ಕಾಯಿಪಲ್ಲೆಗಳನ್ನು ಶೇಖರಿಸಿಡುವುದು | 
(2) : ಕ್ರಮದೆ ಐಂವ್ಕಪದೇಶಂ ಬಮುತ್ವದತ್ವಂ ಸಜಿತ್ತನಿಕ್ನೇಪ ದಿಧಾವಮತಿಕ್ರಮ | 
ಕಾಲಮತಿತ್ರಮದುಕ್ಕುಂ ಪಾತ್ರದಾಸಮಂ ಕುಡುದೆಡೆಯೊಳ್‌ (ಬಳುದಾ. ೬-33). [೩.1 

ಸಚಿತ್ತವಿರತ (ನಾ). (ಜೈನ) ಹಸಿರು ಕಾಯಿಪಲ್ಲೆ, ಹೂವು ಮೊದಲಾದುವು 
ಗಳನ್ನು ತಿನ್ನುವುದಿಲ್ಲವೆಂಬ ವ್ರತವನ್ನು ಕೈಕೊಂಡವನು : ಬಸುದುಘಳ | 
ಕಂದಮೂಲಪ್ರನರಂಗಳನಗ್ಗಿವಳ್ಕದುಲ್ಲದುದನವೇಕ್ಲಿಸಿ ಕೊಳ್ಳದನಯ್ದ ಜಯಂ 
ದುಯಂದಾತಂ ನಟಿತ್ರದಿರತಮೆತ್ಕುಂ ( ಏಖಮಾ. ೬.೬೦), (ನ) 

ಸಚಿವ (ನಾ). ೧. ಒಡನಾಡಿ ; ಗೆಳೆಯ. ೨. ಮಂತ್ರಾಲೋಚನಸಭೆಯ ಸದಸ್ಯ; 
ಮಂತ್ರಿ: ಅಮಾತ್ಮ : ಸಂತಹಿದೇಟ್ಮಾರೆಂದು ಪಟದಲ್‌ ಸಲೆ ವೇಟ್‌ಯುಂ 
(ಗಾಲಾ ೨೦) ; ನಿಟಿವರೊಳ್‌ ಸವನಳೋಟಿವಂಗೆಯ್ಲು (ಆರಿ ೩-೨೦ ೮) :ರಾವುತದು ಆ. 
ಹಚಿವದಾತ್ಮರು ವಿಪ್ರರು . . . ಮುಖುಕಿತು (ಉುಂದುಖಂ. ೧೬-೨೨1 ಐಂ.) 


ma | 


೮೨೮೮ 


ಸಚ್ಚರಿತ್ಕೆ 


! ಸಚದತೆ (ನಾ). ಮಂತ್ರಿಯಾಗಿರುವಕೆ : ಇಂದು ಗುರುತಟಾಳಾದಿಗಳನೆಸಗಿ 

; ಸಚಿದತೆಯನುಳಿದಾಳಾದೆಯ ಸುಸಂದಿ (ಇಲ್ಲ ೬ ೧೪೪3, 1೫೦. ಸಚಿದಾಾ)ಿ 

ಸಚಿವಾಯತ್ತ (ನಾ). ಮಂತ್ರಿಮಂಡಲದ ಮೂಲಕ ನಡಯುವ ರಾಜ್ಕಭಾರ ; 

| ಸಚಿವಾಡಳಿತ : ಪ್ರಭುಷಿದ್ಧಿಯನ್ನು ಇರ್ಭಶಾಸ್ತ್ರಾರರು ರಾಜಾಯತ್ತ ಸಾಯಿ 

1 ಉಳಯಾಯುತ್ತಿ ಎಂದು ಮೂರು ಬಗೆಯಾಗಿ ಎಂಗಡಿಸಿರುತ್ತಾರೆ (ಉಳ್ತಮಾ ಇ). ನಂ! 

| ಸಚಿವಾಲಯ (ನಾ). ಮಂತ್ರಿಮಂಡಲಎರುವ ಕಛೇರಿ : ಅತ್ತ ಕಮ್ಮಬುತ್ತ 

| ಖರಸಿಯು ಪಡುದೆ ಸಚಿವಾಲಯಗಳು (ಯುತ ಹ). ಗಂ) 

ರರ (ನಾ). ಇ ಸಚಿವ ೨ : ಬಬ್ಬಳನ್ಯದತಿಯುಲ್ಲಾನದಿಂ ಭಂಡಾರಿ ಬಸದ ಖೀಶರಂ 
ಜವರತ್ನದುಯ ಸಿಂಜಾಖಿಂದ ಮೇಲೆ ಧಾಸುರಂ ಮಿಗೆ ಉಳ್ಳಿರಿಹಿ (ಟಂ ೫-೫೬) 

[7] 

ಸಚೇತನ (ಗು). ೧. ಚೈತನ್ಮದ ; ಚಟುವಟಿಕೆಯುಳ್ಳ : ಅಂತಾತ್ತರ್ಯ 
ಧೂತೋಬಾದಹೋಪಟತ ಸಚೇತನೇತರದಬ್ಬುವಿಸ್ತಾರವರಂ ವರೋದಾರಮವ್ಪ 
ಇದಮುಭಯತ್ರೆಣೆಗಳೆಎಳಲ (ಉಪಪ ೨-೯೮. (ನಾ). ೨. ಚೈತನ್ಮವುಳ್ಳುದು; 
ಚಟುವಟಿಕೆಯುಳ್ಳುದು : ಬುಶುಷ್ಮರ ಅಹಾರದೂಳಗೆ ಸರ್ಚೆತದ ಅರ್ಚೆಕವ 
ಎಂಬೆರಡು ಮುಖ್ಯ ದರ್ಗಗಳಿದೆ (ಬುಡು, ೫:೧). ೬. ಮೇವಂತವಾದುದು ; 
ಸಜೀವವಾದುದು ; ಜಕ್ಕದಕ್ಕಿಗಳಿದೇ ಬಗೆವೋಯ್ತು ವಿಹೋಗದಿಂದೆ ಸಸ್ಫೊಂದಅ 
ಜೀಟೆವೆಂಂದಚೊಡಲಂ ಬೆಗ್ಗೆ ಮತ್ತೆ ಸಟೇತನಂಗಳಾಗೆ (ಹಂದ್ರಹು ಆ-೧೦೨). 
೪. ಚೈತನ್ಮವಿರುವವನು ; ಶಕ್ತ ; ಸಮರ್ಥ : ಒಂದು ಕ್ತಿ ಯಾರಾದರೂ 
ಸಚೇತನರ ದುಶೋಧಾಡಗಳದ್ದು ಮುಖ್ಮತಾತ್ತರ್ಯದಾಗಿ ದರ್ಣಿಶುವುದೇ 
ರುದದಲಂಕಾರದ ಲಕ್ಕ (ಲಜ್ಕಾರೋ ೬೬). (ಕ) 

ಸಟೇತನೆ (ನಾ). ಎಚ್ಚರಗೊಂಡವಳು ; ಪ್ರಜ್ಞೆ ತಿಳಿದವಳು : ಮುಜುದಿನರಂ 
ಗರುಡನಾಧ ಒಂದು 6ಣ್ನೆಯಂ ಸಚೇತವೆ ದಖಡಿ ಮಡುವೆ ಏಲ್ಯುದುಂ 
mea 1-೪ ಐ). (ನಂ. ಐಚೇತಸಾ) 

ನಟೇಲ (ಗು). ವಸ್ತ್ರದಿಂದ ಕೂಡಿದ ; ಬಟ್ಟೆ ಧರಿಸಿದ : 'ಸಚೇಲಸ್ನಾನ' 

| ಪರಾ. ಟು. 

| ಪಟೇಲಖ್ಮಾನ (ನಾ). (ಯಾವುದಾದರೂ ಮೈಲಿಗೆ ಸೋಂಕಿದಾಗ) ಉಟ್ಟ 
ವಸ್ತ್ರದ ಸಮೇತ ಮಾಡುವ ಸ್ನಾನ ; ತೊಟ್ಟ ಬಟ್ಟೆಯ ಸಮೇತ ಮಾಡುವ 
ಮಾಹ : ಶೂದ್ರರಂ ಮುಟ್ಟದ ಮಹೀರ್ದದಶೆಗಳಿಗೆ ಮಾಣದೆ ಸರೇಲಸ್ನಾನವಂ 
ದೂಡಲಕೆ ಬೇಕೆಂದು (ಒಂ ಕಾ-ಟ) ; ಯಪಿಸದೇಕರಾಗಿ ಉತಿಪಟ್ಟಣದುಂ ಬ್ರೊಬ್ಮು 
ಶೀವ್ರದಲ್ಲಿ ಎಧ್ಯುಕ್ತರಾಗಿ ಮಣಿರ್ಜುಕೆಯಲ್ಲಿ ಖಿಟೇಲಸ್ನಾದ ಸಂಧ್ಯಾದಂದಸ್‌ಗಳಂ ದುಡಿ 
(ಉಡು ಗಾ-೨) : ಅಪ್ಪು ಶತ್ರು ಎಂಬಲು ತಗಲಿದರೆ ಸಡೇಲನಸ್ನಾನ ದುಡದೆಣು 
(ಊಂ. ೬0). [ನಂ.1 

| ಚೋದ್ಯ (ಗು). ಆಶ್ಚರ್ಯದಿಂದ ಕೂಡಿದ ; ಚೋದ್ಮದ : ಆ ಪರಮೇಶ್ವ೦ಂ 

ಪ್ರಧಿತ್ವಜೋಡಶತೀರ್ಥಕರಂ ಸಚೋದ್ಯವದಿದ್ಮಾಪರಿವಾಳ ಕಾಸಸಸಭಾವಳಯಂ 

ನ wag (a) 

! ಸಚ್ಚಂದನ (ನಾ). ಶ್ರೇಷ್ಠವಾದ ಗಂಧ ; ಒಳ್ಳೆಯ ಶ್ರೀಗಂಧ : ಹಂದಿಗ 
ಮಿಂದ ನೀರ ಕೆಸಚೊಗ್ಸುದುದಲ್ಲದೆ ತಣ್ಣನೀರ ಸಚ್ಟಿಂದನಡಣ್ಬದೊ್ಲದುದೆ (ಅಡಾ). 

ಓಂ.) 

ಸಚ್ಚಿರಿತ (ನಾ). ೧. ಒಳ್ಳೆಯ ನಡತೆ ; ಸದಾಚಾರ : ಸತ್ಕದಲಿ..... ಸಚ್ಚರಿತದಲಿ 
ಸಂದತ್ರಿನಲಿ ಸಲೆ ಸೋಡಿ ದಳುದಲದೇಶ ದುಚಚದಿತುದು ( ಪ್ರಮರ ೩-೧) ಪ. ಒಳ್ಳಿಯ 
ನಡತಯವನು ; ಸದಾಚಾರಿ : ಎನೆ ಬೆಂದಿ ದುನುಷಂ ಶಾಮಾ 
ಪಚ್ಚರಿತರದುರಳುಜಮುಂ ತಾಮಂ «ಕರು ೧೪ ಪ್ರಯೋ) ; ಶಮದಮುತ್ರಯ 
ಖಟ್ನರಿತಮುತ್ತದು ಶಿವಾಚಾರವ್ರದರ್ತಿ ನಿರಸ್ರಸಳಳಾರ್ಥಿ (ಬಂತ ೧೬-೩). (ಬ. 1 

ಪಚ್ಚರಿತ್ಕೆ, (ನಾ). ಒಳ್ಳೆಯ ಚಾರಿತ್ರ್ಮ ; ಸದಾಚಾರ : ಆಕೆದ್ದಳ್ದರಾ ದಾಲ್ರರುಂ 

೬. ಸೆಲರಂ ಮಿರಿ ಮೆಳೆದವರೆಂಬುದ, ಕೀರ್ತಿಯು ಮುತ್ತೆ ಸಚ್ಛಂತೆಯೂ 

yeaa ೧೩-೪೬೪), (ಪಂ. ಸಚ್ಚಿರಿತ) 


ಸಚ್ಚರಿತೆ 
ಸಚ್ಚಲತೆ (ನಾ). ಒಳ್ಳೆಯ ಚಾರಿತ್ರ್ಯವುಳ್ಳವಳು ; ಸುಶೀಲೆ : ಹಬ್ಬದಳು ದಿನವಿವಿಕಿ 


ಶಶಿಯಂತೆ ಉಂತಿಯಿಂ ಸಚ್ಚರಿತೆಯಿರುತಿರಲೊಂದು ದಿವ ಉರು ಕಂಡು 

(8. ಸುತ್ಟರಿತಾ! 

ಸಚ್ಛರಿತ್ರ (ನಾ). ಇ ಸಚ್ಚರಿತ ೧ : ಸಚ್ಮರಿತ್ರ(ಶಾಣಾ. ಸಟ್ಟರಿಯ|ದೂಳಗೆ 
ಗುರುಭಕ್ತಿಯವಳವಡಿಸಿದಡಲ್ಲಿಯೆ ಮುಳುತಿಯು ನೋಡಯ್ಯ (ಹಡ. ಉಳ) ; 
ಎಚ್ಚಲ್‌ಸದಿಷ ಭಾಷ ಅರಣರ ಹುಬ್ಬು ಐಂದುಗಳಂ ಮುಡಿಯುದಿಹ ಪಡ್ಬರಿತ್ರದ ಭಾಷ 
uc ೧) |ಸಂ.| 

ಶಚ್ಟಿದಾನಂದ (ನಾ). ೧ ಶ್ರೇಷ್ಠವಾದ ಆನಂದ : ನಟ್ಟರಾಸುದ್ಧೇಘನಮೆಪ 
ವಿಮುರಮುತ್ಮದ ವಲದನತ್‌ಯದೆ ಬಿರಿ ಜಡನಾ ರೀದದಂದೀ ತರಳಿತರವೇ 
ಓಂಬಿಯಳ್‌ವಡಹಿಂಸ್‌ ಕೇಳೆಂದ (ಬಬ್ಮಾಜ್‌ ೬ ಜಂ : ಶತ್ರ್ವವಿದರಿಗೆ ಸ್ಬಿದಾವಂದವೇ 
ಉರು (ಹಾ ೧-೧), ೨. ಆನಂದಸ್ವರೂಪನಾದ ಪರಮಾತ್ಮ : ನಿನ್ನ ದೇತ 
ದುಖ್ರಾಣವಿಂದ್ರಚಾಪವು ಮುನ್ನಿನಂತೆ ಪಚ್ಟಿದಾದಂದ ಎಣೆ ಕಂಡಾ (ಕಪಾಲ ಅ) 

[| 
ಸಚ್ಚಿದ್ರೂಪ (ನಾ). ಇ ಶ್ರೇಷ್ಠದಾದ ರುವ; ಭಗವಂತನ ಸ್ವರೂಪ: 


(ಕಾಲರ್‌ ೨೫೧), 


ವಿ೮ದುತ್ಮನು ಬೀದರ ಹೃದಯದಲ್ಲಿ ಇಟ್ಟದ್ರೂಪದಿಂದಲೂ, ಪಂಚಧೂತಗಳಲ್ಲಿ | 


ಹೇಳಿಲ್ಗಾರೆ (ಕ್ಲೂವ ೧೫). ಪಿ. ಶ್ರೇಷ್ಠವಾದ ರೂಪಿನಿಂದ ಕೂಡಿದವನು; 
ಪರಮಾತ್ಮ : ಖಿದ್ರೂಪನೆಮುದಂ ಮೆಚ್ಚಿಸಿ (ದ್ದ ೧೨.೬) : ಕಲಹ ಶನ್ಭುದೆ 
 ವೋಣ್ಣೊದಿಂತೆನಗೆ ಸಟ್ಛಿಲ್ರೂವನೋಳ್‌ (ಹಾಹಾ ೪೧೫1 ಟಂ. 


ಸಚ್ಚೇತನ (ನಾ). ಒಳ್ಳೆಯ ಮನಸ್ಸನ್ನು ಹೊಂದಿದವನು : ಅಷ್ಟವಿಧಫ್ತೂ | 


್ರಯುವರಿವುಷ್ಟನಟ್ಟೇತವದದಗತಾರಿಷ್ಟಳದೋೇಂದ್ರಿಯಳಲನ ಬುದ್ಧೇಂದ್ರಿ 
ಹೋದ್ಧತದು (ಬನು ೩೬ ೩). (£0) 

ಸು್ಛಪ್ಮ (ನಾ). ಒಳ್ಳೆಯ ವಿದ್ಯಾರ್ಥಿ : ಯೋಗ್ಮನಾದ ಶಿಷ್ಕ : ಗುಡುಲಿಂಗದಣಕವಿಂ 
ಹಚ್ಛಿಷ್ಟನೇ ಬಲ್ಲ (ಅಲದ ೨೪-೧೨ : ಹಾವಿರ ಶಿಷ್ಮರಿಗೆ ಕಂರಕೋಷಣೆ 
ಮಾಡುವುದಕ್ಕಿಂತ ನಿನ್ನಂಥ ಒಬ್ಬ ಸಚ್ಛಿನ್ಠನನ್ನು ಪಡೆಯುವುದರಲ್ಲೇ ಗುರುವಿನ 
ಘ್ಯಾತೆಯುದೆ (ಹೊಳ್ತೂ ೩೪). 18.) 

ಸವ 'ಸದಾ' ನೋ. 

ಸಜಡ (ಗು). ಜಡತ್ವದಿಂದ ಕೂಡಿದ : ಬಹಿರಹಿತಗಳತುಳಮುಂದ್ರಿಯರ್ದೇತಸಂಗಳು 
ಳದಡುಗಳು ಕಾಮುತುಲಂಗಳು ದುಖ್ಪಿಗಳು ಸಾಡ ಪ್ರದೇಶಿಗಳು (ಎ ೪೦-೪). 120.1 

ಸದಯವಡೆ (ಕ್ರಿ). ಜಯವನ್ನು ಪಡೆ; ಗೆಲ್ಲು: ತಮವಿನಲಿ ನಶಾ. ವಿ) 
ಜಯವಡೆದಿಹುದ೦ಿ4ವಿಚಿತುವ್ರದಕೆ ವಿಜವಾದಂತೆ (ಬಧಾಗ. ೪-೫-೬೪). 

ಜಯ 4 ಪದೆ) 

ಜತೆ (ನಾ). ನೀರಿನಿಂದ ಕೂಡಿರುವಿಕೆ ; ತೇವ ; ಒದ್ದೆ : ದಿವದೊಳ್‌ ಸಾಲ 
[ಉಾ. 4)ಶೆಯಿಂ ಮತ್ನಬೆಳಿಬದುಲ ಮತ್ತಮಿದುಳೊಳುನ್ನಿದ್ರತೆಯಿಂದೆನಸುಂ . . . 
ಅಮುಕರಸಿದುದಾ ದಿಯೊರ್‌ವಿಧುಲೆಯ ಕಣ್ನಳ್‌ (ಹಾಟ್ಯಪ್ರು ಐ-೧ಖಾ). (ನ ಖಾಲತಾ) 

ಶು, ಸಜ, ಸಜೆ (ನಾ). ೧. ಶಿಕ್ಷೆ ; ದಂಡನೆ : ನಮ್ಮದು ಸಲಕಾಲ ನಮಗ ನಡಾ 
ಮುದ್ರಾವ” (ಸ್ಯಾಂ ಇ): ಯುರೂ ತಾಣ ಮಾಡೋದಾಗ್ತೀ ಬಟ್ಟೆ ಒಗ್ಳೋದಾಗ್ಲೀ 


ದ್ದು. ಸಜಾ ಅಕ್ಟಿದ್ರೀವಿ (ಆಜ್ನುಲ. ೨). ೩. ಜೈಲುವಾಸದ ಶಿಕ್ಷೆ: ಚೈಲನಲ್ಲಾಲರೂ | ; 


ಒಳ್ಳೆಯವನೂದು ಸಹಾ ಕುಮೆ ಮುಡಿದರಲ್ಲ (೧೮೫. ಇ). ಸದ : ೧. ವಿಜ ಪಣಿದ್ರ 


ಹಬ್ಬ ಯೂಳೆ (ಡಂರಂಕಾ. ೯೨) 


ಮುತು (ಚಲಿ ೧೩೨): ಮುಲಳದ್ರವ್ಮಗಳನ್ನು ಕಳ್ಳತನದಿಂದ ಮಾರಾಟ ಮಾಡಿದ 
ಅವರಾಧಕ್ಕಾಗಿ ಅವಳು ಸಬ ಅದುಭವಿಸುತ್ತಿದ್ದಳು (ಇಂ. ೧೨. ಸಜೆ: ೧. ಒಮ್ಮೆ 
ಹೊರೆಯನ್ನಿಳಿಸಿ ನುತ ಅದರಿಗೆ ಕಠಿಣ ಸಹೆಯೊಂದು ತಪ್ಪಿದಂತೆ ಕಾಣಿತು 


: ಕಲ್ಬವೆಗೆ ಒದಗಿತ್ತು ರೋಗದ ಕಜ 
»  - ಹೊಸ ಕವಿಗೆ ವಿಧಿಸಿತ್ತು ಕೀರ್ಶಿಯ ಸಜ (8೮೮, ಟಟ). 3. ಪಜದ ಟೈಂ | 


(ಉಂದು. ಒಂ. ೩ ಅದನ ಸದೃರ್ತದೆಯಿಂದ ಸಡೆಯ ಅವಧಿ ಪುಮೆಯುಯಿತು (ಊರಿ). ಆ. 


14- ಪಾಡ. ಹಿಂ. ಮರಾ ಸಹಸ 


ಸಜ್ಜನುಗಳ್ಳ 


ಸಜಾತಿ (ನಾ). ಒಂದೇ ಕುಲ ,- ವಂಶ : ನೋಡಾ ಸಂಧ್ರಮರದಿ ನೀತ 
ಸಾಧಾರಣ ವಿಶೇಪ ಸಹಾತಿ ನೈಹಜಹೂತದು ಸಹಜ ವಿಜಾತಿ ಕುಂಡಾ ಖಂಡ ಬಗ್ಗಗಳನರಿತು 
ಬುಧಿಂದ (ಕಾರ ೫-೧). [ಸಿ| 

ಸಜಾತಿವಾಸ (ನಾ). (ಸಂಗೀತ) ಹದಿನೆಂಟು ಬಗೆಯ ಕೊಳಲುಗಳಲ್ಲಿ ಒಂದು : 
ಹದಿನೆಂಟು ಕದ ದಾಖಂಗಳ ಲಕ್ಷ್ಮಣದಣ್‌ತು (ರಪಣ. ೨೩೭). ರಾತಿ 4 ಬಾಸ) 

ಸಜಾತೀಯ (ಗು). ೧ ಒಂದೇ ಗುಂಏನ ; ಒಂದೇ ಜಾತಿಗೆ ಸೇರಿದ. (ನಾ). 
೨. ಒಂದೇ ಗುಂಪಿಗೆ ಸೇರಿದುದು ; ಒಂದೇ ಚಾತಿಯದು : ವಿಜಾತೀಯ 
ದ್ವಿತ್ವವು ಸಹಾತೀಯವಾಗಿ ಮುರ್ಪಡುವ ಹೊಸಗನ್ನಡಕ್ಕೆ ಸರಿಯಾಗಿ ಅದು 'ಅದಕ್ಕೆ' 
ಎಂಬ ರೂಪ ತಾಳಿದೆ (ಸೂರ «೬1. (ನಂ) 

ಸಜೀವ (ಗು). ೧. ಖ್ರಾಣದಿಂದ ಕೂಡಿದ ; ಜೀವದಿಂದಿರುವ. (ನಾ). 
ತಿ. ಜೀವಂತವಾಗಿರುವುದು : ಪ್ರಪಂಚದಲ್ಲಿ ಇಂದು ಸರ್ಜೇನವಾಗಿಕುವ ಬಹು 
ಬ್ರಾರ್ಚಿರ ಖಂಗೀತವಂದರೆ ದೇರ್ದಡದ (ಭಾರದ. ಇಹ). (ಸಂ) 

ಸವೀವಚಿತ್ರ, (ನಾ). ಜೀವವಿರುವಂತೆ ಭಾಸವಾಗುವ ಚಿತ್ರ ; ಜೀವಚಚಿತ್ರ : 
ಎಡೋಚಸೆಯಿಟ್ಟ ಸಹೇದಚಿತ್ರಮೋ ಪ್ರೆಯಮನದೊಟ್ಟ ಪಬ್ಮಿಎಯೊ ಕೈಗಯ ಕಣ್ನೆನವರ್ದ 
ಉಂತೆಯೋ (೧೯೮೫ ೧೨-೬೩) ; ಬರೆದ ಸವೇ. ಸಂದ, ಸಾಟಿವಚಿತ್ರಮಾ್ಟಒ 
ಉಮುವಿರವಂದು ಬಗಿಯವುಲೆಳು «ಬರಾಖುಂ. ಶಾ-ಇು). (ಸಂ) 

ಸಜೆ "ಸಡಾ' ನೋ. 

ಸಜ್ಜ (ಗು). ೧ ಮುಚ್ಚಿದ ; ಹೊದಿಸಿದ. ೨. ಅಣಿಯಾದ ; ಸಿದ್ಧವಾದ. 
೩. ಶೋಧೆಗೊಂಡ ; ಅಲಂಕೃತವಾದ. ಇ. ಬಲಗೊಳಿಸಿದ ; ಧದ್ರಗೊಳಿಓದ. 
(ನಾ). ೫. ಸಾಧನ ; ಸಲಕರಣೆ. ೬. ಕವಚ ; ಜೋಡು. ೭. ಒಂದು 
ಬಗೆಯ ವೃಕ್ಷ ; ಸುರಹೊನ್ನೆ : ಸಿದೆ ಕುಣೆ ಖರಳಂ ಶ್ರಿದಾಸವಗುರು ಖು೦ದಾರು 
ುಗ್ಗುಳಂ ಕುಂದುರು ಸಜ್ಜದೆನಿಬ್ಟೊಂದೊಂದವೆ. ದೇಚೆವೇಶ ಗುಡಮೂಡನೆ 
ರೂಪಮಿತ್ಕುಗೆ ವಿದಿಯಿಂ (ದೂತ ೩-೫ (ನಂ) 

ಸಜ್ಜಂಬಡೆ (ಕ್ರಿ). ಸಿದ್ದವಾಗು ; ಸಡ್ಡಾಗು : ಸುಂಗ ಹಲ್ಲೀಟಿದವು ಸಮರದ್ವಿಂದ 
ಹಬ್ಬುಂಟಡೆದುವು (ಕುತ್ಯಾರು. ೪-೨೨). ನ್ದ 4 ಪಡೆ 

ಸಜ್ಜಕ್ಕೆ 'ಸಜ್ಜಿಗೆ' ನೋ. 

ಪುಕ್ಕ "ಸಜ್ಜುಕ" ನೋ. 

ಹೆಣ್ಣಿನ (ಗು). ೧ ಒಳ್ಳೆಯ ದಂಶದಲ್ಲಿ ಹುಟ್ಟಿದ ; ಸತ್ಕುಲೀನ. (ನಾ). 
ಎ. ಒಳ್ಳೆಯ ವಂಶದಲ್ಲಿ ಹುಟ್ಟಿದವನು ; ಸತ್ಪುರುಪ : ದಾರ್ತಿಯಂ ಬೇಟ್ಲು 
ಸಜ್ಜಭದದ್ಟೆಂ (ಅಳವ ೧೧) ; ಹುಚ್ಚಬಿರು ಸುಖ ವರು ಸತ್ಮಯುತದು (ಉನ್ಮಾಆ ಅ-೨೬) ; 
ಸಬ್ಮುನರ ಸಂಗವದು ಹಡ್ದೇಮ ಕೊಡದಂತೆ ದುರ್‌ನರ ಸಂಗಡೂಡವಾಟ ಬಡ್ಡಲಿರ 
ಉಟ್ಟಿರೂತಿಹುದು (ಅ ೪೯ ೩. ಹೆಂಡತಿ : ಪಶ್ನಿ : ಪಜರ ಸಣ್ಣನಂಗಳೊರ್‌ 
ಬರ್ದೊಡಮಿಯ್ದುದ ದುರ್ಗಶಿಗಳೊಳಗದ್ದ ದುಃಖಂಗಳಂ ದೇಟ್‌ (ಲ್ಸ ಹಾ-೧೩) : 
ಶ್ರೀವಿನಿದಬ್ದಧನ ಸಜ್ಜದ ಧಗಿಯದೆಯ ಮುಡಿಸಿದ ಪ್ರತಿಮೆ (ಮ್ಯಾ 
ಸೀ : ೨೦); ಸೈಂಧದದ ಸಬ್ಮದಂ ದುಚ್ಲ್ನೋದ್‌ನ ತಲಗೆ ದುಶ್ಕಳೆ ಲು (ಅವರಾ 
೧.೧೨ ೪. ಒಳ್ಳೆಯ ನಡತೆ ; ಸೌಜನ್ಮ : ದುಟ್ಟದಕ್ಕೆಟೆದರಲ್ಲದಾರು 
ಸಬ್ಮವದೆನ್ನಲ್ಲಿಲ್ಲದ್ಮೂ ಎನ್ನಲ್ಲೇರನಜಸುದೆ (ಟಐನ. ೫). ೬. ಉಡುವು; 
ಉಡುಗೆ. ೬ ಸಿದ್ಧತೆ : ಏರ್ಪಾಡು. ಒ ಕವಚ ; ಮೈಗಾಪು ೮ ಕಾಪು; 
ರಕ್ಷಣೆ : ''ಸೇಸ್ದಿನ - ಉಟರಕ್ತಗ. ಪಾಳೆಯದ ಕಾವು" (ಐಲು 4). ೯, ಓಂದು. 
ಬಗೆಯ ತೊಗಲಿನ ಅಢದಾ ಬಟ್ಟೆಯ ನಡುಪಟ್ಟಿ ; ''ಉಪರಕ್ಷಣ 
ಬಲ್ಲಾಳದಟ್ಟಿ'' (ಗಾ) (ನಂ.1 

ಪಬ್ದನಗಳ್ಳ (ನಾ). ಒಳ್ಳೆಯವನಂತಿರುವ ಕಳ್ಳ ; ವಂಚಕ : ಇಂತೀ ನಬ್ಬರಿಗಳ್ಳರ 
ಬಬ್ಬನಾಗಿ ಸದಾತಿದಮೂರ್ತಿ ಲಿಂಗವು ಬಬ್ಬದು (ಅಪ್‌ಮು 6. ೧7-೬೦); ಇಂತೀ 
ಹಬ್ಬದಗಳ್ಳಿರ ಕಂಡು ಬಬ್ಲದಗೊಲ್ಬವರೆ ಕಳ್ಳರ ಪ್ರಕಟ (ಎರೆಷ್ಟ, ೩೪); ಸಣ್ಮದಗಳ್ಳರ 
ಕಂದು ಹೊದ್ದದ ಹೋದ ವಹ (ರೋಸ 2೬-೪೨). ಸಣ್ಣವ * ಳ್ಳ! 


ಸೆಜ್ಮನಗಿತ್ತಿ ೪೦ ಸಜ್ಜೆಗೆ 


ಸಜ್ಜಣಗಿತ್ತಿ (ನಾ). ಒಳ್ಳೆಯ ನಡತೆಯುಳ್ಳವಳು : ಪತಿವ್ರತೆ : ಆಜ್ಬದಿಕ್ಕಿಗೆ ಸುಳದು | | ವಾರಿವ್ರಾಜ್ಮದದ ಸುರೇಂದ್ರತ್ವ ಸಾಮ್ರುಜ್ಯ ಪರಮಾರ್ಹಂತ್ಮ ಪರಿಎರ್ವಾಣಮೆಂಬೇಲುಂ. 


ಮಧ್ಕದಲ್ಲಿ ವಿಲಲು ಒಮ್ಮೆ ಸಬ್ಜವಗಿತ್ತಿಯುಗುವೆಯದ್ನು (ಶಟ್‌ ೧೯೩೩೯೫) 1. ರದುಸ್ಥಾಬಿವಾದುತ್ಯಸಾವೃಯತ್ರಿಯುಗಳ . . . ಆಚ್‌ಪಿ (ಆರಿತು ಇದು (ಸಂ! 

ಭಾರ + - ಗ್ರ) ತ | ಸಣ್ಮಾತಿಕ್ರಿಯೆ (ನಾ). ಹ ಸಡ್ಡಾತಿ ೨ : ದೀಳ್ಡಾಯೋಗ್ಯದುವುನೃಯದೂಳಂ 

ಸಬ್ಣನತನ (ನಾ). ಒಳ್ಳೆಯತನ ; ಸಜ್ಜನಿಕೆ : ಅಡ್ತ ಉದ ದಲಸಿಕೊಂಡು ಜಾ | | ವಿಶುದ್ಧಕುಲಡಾತಿಯೊಳದುದಿತೋದಿತವಂಶದೊಳ್‌ ಪುಟ್ಟುವುದುಂ ದೇಶಾವಿ 
ಸ್ಯಾಬಮೆಂಎಂತ ಇದ್ದ ಗುಣದ ನೋಡಿ ಹೊದ್ದಿ ಸಾಧಿಸಲಾಗಿ ಕದ್ದ ಕಳದು ಕೈಯಲ್ಲಿದ್ದ |* | ನಾಮಗ್ರಿಯುಳ್ಳುದು ಬಚ್ಚಾತಿತ್ರಿಯೆ (ಚಾವೂಪ್ರ ೩೫). ನ. ಸುಪ್ಟಾತಿತ್ರಿಯು) 

ಮುತ್ತೆ ನಿಣ್ಣನತನವುಂಟೇ (ಲೊಗದಾ 3೬) (ಬಬ್ಬದ 4 - ಶನ] 1 ಸಂಣ್ಣತಿತ್ವ (ನಾ). ೫ ಸಜ್ಜಾತಿ ೨ : ಸತ್ಪಾಶಿತ್ಯಮುಂ ಸುದ್ದೃಹುತ್ತಮುಂ . . . 


ಸಜ್ಜನದಾನ್ಯ (ನಾ). ಸಜ್ಜನದಿಂದ ಮನ್ನಣೆ ಪಡೆದವನು : ಸಜ್ಜನಮುನ್ಮಂ ಅರ್ಹಂತ್ರಮುಂ ನಿರ್ದಾಣಮುಮಂಬ (ವದದಿಯುಮೆಂಬ) ಸವ್ರದರದುಖ್ಯಾದಂಗಳ್‌ 


ಸುಧ ದುಹಾಳದಿ . , . ಮೃಗಪ್ರೋದೃದಂ (೫243 ೧೬-೧೦೫. ಕಡ] | ರ್ತಾವ್ಯಯತ್ರಿಯೆಗಳ್‌ (ಬಂಪೂಪು ೨೩ 1) 
ಸಾನದಾತೆ (ನಾ). ಐ ಸಜ್ಜನ ೩ : ದುರೆಯಂ ನಿಲಿಖುದ ಬ್ಯಾನಮಾತಮಾರಾಡ | | ಪಶ್ನಾಮಂದಿರ (ನಾ). ಮಲಗುವ ಮನೆ ; ಶಯ್ಶಾಗ್ಯಹ : ಅಂದಿನಿರುಳಿದಲಾಯ 


ಬಡಾತ್ಮನ ತಳಿರ (ಆರಾದ್ಯ ಗಾ ೧೩), (ನರ ಸಬ್ಬರಮತಾ) |9| ಬಂಳ್‌ಯದ ಛಂದದಿಂದಲಿ ಬಳಿಕ ಸಣ್ನಾದುಂದಿರಳೆ ನಡಗರಿಸಿ ದವಿಯೆಯ 
ಸಡ್ಜನವೆಂಡತಿ (ನಾ). ೫ ಸಜ್ಜನ ೩: ಸಬ್ಮನದಂಡತಿಯನೊಲ್ಲದೆ ಗಾಳುವದ್ದ | ; ಶಲ್ಲದುಪನೊಲಿದು ತಂದು ಬಿಜಯಂಗೆಯ್ದುದರು (ಕ್ಯಮುಲಿ. ೫-೪೪1. 

ಸಂಳೆಯಂ ಮುಚ್ಚುದಂತೆ (ಆರನಾದ ೧9.೬೩) : ದುಂಡರೀಕಿಣೆಯಎ ತಿ ( [ಆ ಸೂ. ಶೆಯ್ಕಾಮಂದಿರ] 

ಶ್ರೀವಾಲಕಬ್ಬಂಡಾಧಿದತಿಯಕ್ಕುಮದಗೆ ಬಂದುಣಗರುಳ ಬಯಾದತಿ ಬಬ್ಬನದಂಡತಿ | | ಸಜ್ಮಾಯಿಕ (ನಾ). ರತ್ನಗಂಬಳಿಯನ್ನು ಮಾಡುವದನು (7?) : ಒರ್‌ 

ಯಡಳು (ಶಾಲ 7:99). |ಸಲ್ಯದ 4 ಬೆಂಡತಿ (€ ಬೆಂಡಿತಿ)| | | ಹಜ್ಡಾಯಿ್‌ಂ ಟಾ ಗಂ, ತಂ ಮಹಾಪಂದದಿ ಸಮ್ಮದೊಂದು ಅತ್ನಗಯಳಿಯು 


ಸಬ್ಮನಮೆಣ್‌ (ನಾ). ಒಳ್ಳೆಯ ವಂಡದಲ್ಲಿ ಹುಟ್ಟಿದ ಹೆಣ್ಣು: ಅವಳ್‌ ಸಜ್ಜನವೆಣ್‌ |15| 6.ಂಡು ಬನದಲ್ಲಿ. . . ಅರಮನೆಗೆ ದಂದರಸಂಗೆ ತೋಶ್‌'ದೊಡೀ ದಸ್ತುದೆನಾಲ ಕೊಳಲ್ಲಿ 
(ಅಂ ಅ ಪ್ರೋ), (ಬಬ್ಬ 4 ವಣ್‌1 ಈಯೆವೆನೆ ಸುಣ್ಣಾಯಿಕಂಕಾಂ, ಗಂ] ದು/ಗುಟ್ಟು ಬಂದು ದುತ್ತಮಿಲ್ಲಿಯಗ್ಗಳದ ಐಡವಿಯ 
ಸಜ್ಜನಸತಿ (ನಾ). - ಸಜ್ಜನ ೩ : ಕಪೂಲತೆಗಳೊಡ್ಡು ಬಡೆದು ಬಹಂತೆ ಕಜ್ಜರಿ ಐರದರಳದಂ ನೋಟ್ಟ್‌ನೆಂದು (ಜಣ. ಬಂ. ಐ. |ಕಣ್ಣಾಯ್ಕಿ + - ಕೃ] 


ಯಲಿ ಬಂದದೊಸೆದು (ಅಂ. ಇಟ (ನಂ.1 § ಸಜ್ನಾರ 'ಸೆಜ್ಜಾರ' ನೋ. 


ಬಜ್ಮನಷ್ಟೀ (ನಾ). ಹ ಸಜ್ಜನವೆಣ್‌ : ಅಚ್ಚೆಯ ನೆಠಎಗೆ ನಾಬವುಡಿಯಿಲ್ಲದಿತುದ | ; ಸಜ್ಮಿಕೆ "ಸಜ್ಜಿಗೆ' ನೋ. 
ಅದಂತೆ ಎರಬಹುಲೆ ಸಬ್ಮಮ್ಮೇಯ (ಒಂ ಜಹಾ |ಬಾ.1 ಸಜ್ಜಿಕೆ (ನಾ). ೧ ಸಿದ್ಧತೆ : ದುದುವೆಗೆ ಎಲ್ಲಾ ಖದ್ನಕೆಯನ್ನು ಮಾಡಿಕೊಂಡಾಯಿಖು 

ಪಜ್ಜನಿಕೆ (ನಾ). ೧. ೫ ಸಜ್ಜನತನ : ಚಿತಾಗ್ನಿಯೊಗ್‌ಣ್ಮೆ ಸತ್ತ ಸಬ್ಬವಿಕೆಯ ಪಂಪು [ (0). ೨. ಸಲಕರಣೆ ; ಸಾಮಗ್ರಿ : ಖರ್ಟ ಬೆಂಚು ಇತ್ಮಾದಿ ಬಳಕೆಯ ಸಡ್ಮಳ 
(ಇಸ್ರಾ ೧-೪೬) ; ಸಯಾರ ಮುಣ್ಪಲ್ಲದೆ ಶರಣ ಖಬ್ದನಿಕೆ ಸದಮುಯಾಟಾರ ನಿಜಪ್ರತವು (mau. Wt - ಇ) 
ದುಂೂರಿಗಳಿಗಳವಡದು (ಟಂ ಆಸ, ೨. ಸತಿಯಾಗಿರುವುದು ; ಹದಿಬದೆತನ ; | | ಪಜ್ಜಿಕ್ಕೆ (ನಾ). ೧. ಹಾಸಿಗೆ ; ಹಾಸು : ದಾಮ ನಗ್ನ ಸುಚ್ಚಿಕೆಯನ್ನು ಖುಬ್ಬಗೊಳಿಸಿದ 
ಪಾತಿವ್ರತ್ಯ : ರೇವತಿ ಶ್ರಾವಕ ತಾವ ಸಜ್ಜನಿಕೆಯೊಳ್‌ ಬರಕಾಚ್ಮಚೆ ತಾವ ರೂಪಿರೊಳ್‌ (೧೫೫೫ ಳಾ). ೨. (ವೀಶೈ) ಲಿಂಗುವನ್ನು ಇಡುವ ಪೆಟ್ಟಿಗೆ ; ಕರಡಿಗೆ : ಬನ್ನ 
ರೇವತಿ (ಎ6. ಇ ೧೬3 ೧೨; ಉಂ); ವಿತತಯಶಂಗಾ ವಿದ್ರಂಗ ತತ್‌ಪ್ರಿಯಂ . . . |೫| ಯದಮಲಳಲಿಂಗಾವ್ವಿತಂಗೆಯ್ನಣು ಶಾಂಛವರೂದಂ ಪಾರ್ಟಿದೈೆ (ದೃಷನಿ ೨೬-೫೪). 
೩3 ಜಬ್ಬವಿಕೆಗರುಂಿಧತಿಗೆ ಮಿಗಿಲ್‌ (ಅಯ ೧-೧೬), ನನದ ಕ - ಇತ) [೮ ಸಷ್ಟ್ಯ 71] 

ಪಜ್ಮನೆ, (ನಾ). ಒಳ್ಳೆಯ ನಡತೆಯವಳು; ಪತಿವ್ರತೆ: 6ಂಡಕಂಡವರೆಲ್ಲರ | | ಶಜ್ನಿಪಾರ 'ಸಜ್ಜೀಕಾರ' ನೋ. 
ಗಂಡಸೆಂದಂಟ ದುಂಡೆಯನದಳ ಸಬ್ಜಬೆಯೆಂದನ್ನಬಹುದೆ (ಟದ. ೬೧೩); ಘಗಲಿಗೆ | ಸಷ್ಜೆಗಿಬಾರ (ನಾ). ಒಂದು ಬಗೆಯ ಕ್ಲಾರ ; ಸೋಡಾಕ್ಷಾರ : ಸಬ್ಜಿಗಿಬಾರ 


ಹಾದರಗಿತ್ತಿ ಇರುಳಿಗೆ ಸಬ್ಬನೆಯಾಗಿ ಪುರುಷರ ಓಡಗೂಡಿವ್ದಳು (ಟೂತ್‌ (ನಾ ೧೬೩). ಲ ಸದ್ಮೇಕಾರ) 

wa Waco) 3 ಸಜ್ಜಿಗೆ, ಸಜ್ಜಕ್ಕ, ಸಜ್ಜಿಕ ಸೊಜ್ಜಿಗೆ (ನಾ). ೧. ರವೆ : ಬದರಿ ಭಲಮಂ 
ಬಜ್ಮನ್ಮೆ (ನಾ). ಒಳ್ಳೆಯ ನಡತೆ : ಪತಿಯ ಸದೆ ಕೆಡುಗು . . . ಹೊಬ್ಬೆಂಬ ಮೇಣ್‌ ಚಂಚದಡ ಟಗುರಿಲ ಕೂಡಿ ಪುದಿದ ಸಜ್ಮೆಗೆಯಿಂ ಐುಡಿದ ಸೇವಗೆಯಂ 

ಶ್ರುತಿಯ ಕೇಳಿದರೆ (ಮುಗ್ಗಾ. ೧೨೬೪1. (ರಡ ಸಜ್ಜನ) ಭೃತಶೀತದಿನೊಯ್ಕೆನೆ ತೆಗು ಮಾಡುವುದು ಲಡ್ಡು ಗೆಯಂ (ಯೋನ, 6-೧೩); ರಂಜು 
ಸಜ್ಜಯ (ನಾ). ಜಯ : ಗೆಲುವು : ಸಬ್ಬಯವು ವಿದುದಿಂದೆ ಬಸಎಂತುದ್ದುವನೆ. ದರದ ಗೌದಲೆ ಸಣ್ಣ ಬಿಜ್ಜಿಗೆ ಸಂಜೀವ ಭುಟಕೆ ದುಗ್ಗಾದ್ನ (ಲೋಪ 2೩-೧೮); 

(eg uc) |ಸೂ.) i ಸದ್ದಗೆಯಿಂದ ಉಪ್ಪಿಟ್ಟು, ಅಂಬಲಿ ಶಯುಂಸಬಹುದು (ಆಡುತ. ೬೬) 
ಸಾರ 'ಸೆಚ್ಡಾರ' ನೋ. ೫| ೨. ವಿಶೇಷವಾಗಿ ರವೆಯಿಂದ ಮಾಡುವ ಒಂದು ಬಗೆಯ ಸಿಹಿತಿಂಡಿ; 


ಸಜ್ಮರಸ (ನಾ). ಒಂದು ಬಗೆಯ ಅ೦ಗಿನಂತಹ ಅಂಟು ; ರಾಳ : ಆರು ಸವಾ : ರುದ್ರಿಖರ್ದ ಸಷ್ಟೆಗೆಯಣ್ಣೆವುರಿಗೆ (ಚರಿ ೧೦-೨೪) : ಸೀರುಲ್ದುನಲ್ಲಿ 
ರೊಂದಲಾಗೆ ಭತ ಸಜ್ಜರುಂ ಬೆಲ್ಲಂ ಸಣಂಬಿವಚ್‌ಲ ವಿಸ್ತರಿಸಿ ಸಮೆದಿಂದ್ರಧನಸಂ ಅವಲಕ್ಕಿ ಸಜ್ಜಿಗೆ, ಜಾ ಬಡಿದು (ಹೂ ೪೪ ೩. ಒ೦ದು ಬಗೆಯ ಸಸ್ಮ (7): 
(ಪಾರಾ ೩-೩) ಆರಿಗಿಸಲಿ ಭಿತ್ತಿಗಳ ದದುಬ್ಧಲಸ ಗುಡಯಿತ್ರದಲಿ ಜಿಲೆಯುವ್ಪಂಗೆ ಗೋದುಂತ್ರ, ಖಜ್ಚಿಗೆ. ದಂತಿ. . . ಇದನರೆದು ಗುದಲ್ಕಿ ಪಸಲು ಮೂಲಬ್ಮಾರಿ 


ಳನದಅಲಿ . .. ಮುಡಿಸಿದ (ಅಂ 6-೬81, 1 ನಂ. ಸರ್‌ರಗೆ | ಹರ (ಸಹ್ಯ ೨೬2, ಸೆಚ್ಜಕ್ಕೆ : ೧. ಸನ್ನೇಯ ರುಟ ರೊಟ್ಟಿ ಸದ್ಧಳದ ಹೋಳೀಗಿ 
ಶಬ್ದಳ (ನಾ). ಚಾಟಿ ; ಕಶೆ : `'ಅತ್ಯಾದಿಗಳ ಹೊಡೆದ ಖಜ್ಜಳ ಆತಾ" (ಊನಾ); || ಗಜ್ಲೂರಿ ಹೆಟ್ಟು ಎಳ್ಳೆಣ್ಣಿ ತಂಗೆವ್ವ ಉಜ್ಜ ವಿದ ಒದುತಿ ತಿಳಿಯುವ (ಅರ್‌ ೫೫). 
ಧೃವಿಯಿಂದಮುಂ (ಕತಾ) ಸಜ್ಜಳದಿಂದಂ ಅಂಬಿತದಿಂದಂ ಕಾಲ್ಗಳಂಬವಚ್‌ಂ) | ೨. ಬತಗೋಂಡನ ಹೆಂಡತಿ. "ಸಚ - ದಾನಿಗೆ' ಹಾಲು ಇಲ್ಲದೆ ಊಟದ. 
ಕುದುರೊಳುಂ ಅವೇಗಳುಂ ಪ್ರೇರಿಸಲ್ಪಟ್ಟುವು (ಹಾಲಾ ೧-೫), (ಗೆ || ಶಾಬರಿಡಿಯನ್ನು ಬಹದಂತಿಯ ಮುಂದೆ ಇಡುತ್ತಿರಲಿಲ್ಲ (೦೧೩೩ ೩. ೧೯೬). ಸದ್ಮ$ ; 


ಸುಣ್ಣತಿ (ನಾ). ೧. ಒಳ್ಳೆಯ ವಂಶ ; ಸತ್ಕುಲ : ಸಡ್ಡಾತಿ ಸತಿಯರಿನಿಯಂ ಪಿ. "'ಸಚ್ಚಿಕ ಇ ಸದ್ದಗೆ' (ಐಸೂ ಇ); ಸುದ್ದಿ ಬಹುಸ್ಟಾದು (೩ದ್ದದ. ಟ್‌ 
ಖ್ನುಧಿಯೊಳು ಲಟ್ನೆದೆಮ ಅಂಡಪು್ರದು (ಆಂ. ೩-೬). ೨. (ಜೈನ) “ಮನುಷ್ಯ ಹೊಜ್ಜಿಗೆ : ೧. ಬೆಳ್ಳಿಯರವುಡಿಯಂತಿರೆಸದ ನೊಷ್ಡೆಗೆ 12೬ ಸಚ್ಜೆಯ) ಉಟ್ಟ 
ಜನ್ಮದಲ್ಲಿ ದೀಕ್ಡಾಯೋಗ್ಕವಾದ ಶ್ರೇಷ್ಠವಂಶದಲ್ಲಿ ಹೊಂದುವ |ಆ| (9); ಮೇಕವಿದ ಸಂಜ್ಞಿಗೆಯಮೃತಮಧು ಮೇಲಲಂನೆಯ ಕಳುಹಿ ದಗದಲಿ 
ವಿಶುದ್ಧವಾದ ಜನ್ಮ"' ಹಜಜ 5೬) : ಸುಜಾನಾ. ದ್ಯಾ?ಶಿ ಸದ್ದೃಹಿತ್ವ (ಅಪಾರ ಓಲ ೪-6೩ ಅಡಿಹದ್ದ); ತರುಣಿಯರು ಸೊಟ್ಟಗೆದೆಗೆದು ಕಷ್ಟಾಯಮಂ 


ಸಷ್ಜಡು ೮೨೯ ಸತ್ತಿದೆ 


೧ 

ಮಾಳ್ಪುದು (ಒಪ ೧೧೯) ಖಾಸಾ linc || (ಉಮಾ ೬ ೩), ಸುದ್ಮಕ್ಕೆ : ೨. ಸಜ್ಜಳಮಂ ತುಜುಂಐ ದೊಲೆಗಳೆ 4ರಂಟಮನ್ನ 

ನೀರಹಿವುಲಿಯ ಬೀರು. ಚಿತ್ರಮೂಲ ಇದನ್ನರೆದು ಗುದಕ್ಕೆ ಮುಸಲು ಮುಲಮ್ಮಾಧಿ ಕಟ್ಟಿ (ಇದ್ಫಟ. ೧೦-೬೧). ಸೆದ್ದುಗೆ : ೨. ತಾದರೆಯ ಸಬ್ಬುಗಕ್ಕೆಣೆಯುದ ಮೊದೆ 

ಶಿಳಿದದು "ಎನಿ ಆ). (£- ಹಿಂ ಸೂಲೇ : ಮರಾ, ರಯ! || ಕಾಹು ೧-೬) | ಇಬ್ರಾ, ಸಜ್ಜೊ4. / ನಂ. ಸದ್ದನು 

ಪೆದ್ಮದು (ಕ್ರಿ). ಸಜ್ಜುಗೊಳಿಸು ; ಆಣಿಮಾಡು : ಅನ್ನವಾನ ದಸ್ವಾಧರಣಗಳಲ್ಲಿ | ಸದ್ದುಕಂಬಡೆ (ಕ್ರಿ). ಮೊಗ್ಗನ್ನು ಪಡೆ ; ಮುಗುಳನ್ನು ಹೊಂದು : ಅಂಗರಾಟನ 
ತಿಲಾಂತದಾದರೂ ಡಮೆಯುಲ್ಲದ ರೀತಿಗೆ ಸ್ನಟ್ಟು (ಕಲಾ ೧೨೬). (ಬಬ್ಬು 4 ಇಡು] |» || ನುಡಿಯಂದದುದಾಲಿಸುತೆ ಚೈತ್ರಪೇವಾನಾಧಂ ಸಂದ ಸುಖದಿಂದ ವಿಜಬಲವ್ಯಂದತೆ 


ಸಜ್ಜಿತ (ಗು). ೧. ಸಿದ್ಧವಾದ : ಅಣಿಯಾದ. (ನಾ). ೨. ಸಿದ್ದ ; ಆಣಿ: ಸೆಲಮಿತ್ತು ಸಜ್ಜುಳಂಬಡೆದುದಿದಂ (ಯಾವ. ೩- ಹಾ), |ಸಬ್ನುಳಿ 4. ಐಡ| 
''ಹಗ್ಗದುದು ಬಿಬ್ಬಿ ತಂ. ಸೈವಿಕಲೆ""( ಬರಲಾ, 6-9); ಅಂದಂದೇ ಹರಡುತ್ತಿರುವ | | ಸೆಮ್ಮುಕಮೊಲೆ (ನಾ). ಮೊಗ್ಗಿನಂತೆ ಇರುವ ಮೊಲೆ : ಬಿಜ್ಞಾಳಮೊಲೆಯ ಬೆಣ್ಗಳು 
ರೇಡಿಯೋಯಂತ್ರ/ಗಳಿಂದ ಸಜ್ಜಿತವಾಗಿ (ಕಡ. 6) : ದೆಳ್ಳಿಯ ಆಸನಗಳು | ಮುಂದೆ ಪಡೆದರೆ (ಉಟ ೧೨-೬೨). (|ಬಿಜ್ಜುಳ 4 ಮೊಲೆ; 
ನದ್ಮತವಾಗಿದ್ದುದು (ಅಂ ೧). ೩. ಸಿದ್ದನಾದವನು : ಅಣಿಯಾದವನು : | | ಪಜ್ಜುಕಸಶ (ನಾ). ೧. ಮೊಗ್ಗಿನ ಸರ ; ಮುಗುಳ ಮಾಲೆ : ನಜ್ನುಳಸರ ತೋಡ 
ಅನೇಕ ಡೋದದಾರರ . . . ಸಜ್ಜಿತಲಾಗಿ ನಿಂತಿದ್ದಾರೆ (ದೇವಲ. ೧೯೩) slop ಮುಲ ಲಾಟಣೆಗೆಯ ಉಬ್ಬದರೊಚಗಿರ್ದದು ಸುತ್ತಿ ( ಟಕ. ೫-೩೬) ಕೆಬ್ಬಳಿದಿಡುದ 
ತಸ್ವ್ರಾನ್ವಬಿಸ್ನಿತನಾದ ಒಬ್ಬ ವೀರಯುದಕು ನಂಶಿದ ನು (ಊರಾ ೧೬ ೪. ಸಿದ್ದವಾದ] ) ಕನ್ನಡಿಯ ನೋಡುವ ಮಿಗೆ ಸಬ್ದುಳಸರಗಳ ದುಡಿದ , . . ಪುತ್ತಳಿಗಳಾ ಭವನದ 


ಆನೆ ; ಅಣಿಯಾದ ಗಜ : "'ನಜ್ಜೆಕಓ ಕಲ್ಪಿತ - ಈ ೨ ಹಣ್ಣಿದಾವೆ'' | | ವದಜ್ರಭಿಶ್ತಿಯೊಳೊಪ್ಪಿದುದು (ಕಾಟು ೨೨-೬1 ೨. ಕಾಮ ; ಮನ್ಮಥ : ಲಜ್ಮ 
Coos 1a (ಸಂ. | ಅಣಿ ಕಾಲ್ಲೆಗೆದದೆ ಸುಕುಮಾರ ಕಜಳಾಕ್ತಿಯರ ರಂಜಸುದ ಬಚ್ಲೆಗಳ 
ಪದ್ದೆನು (ಕ್ರಿ). ಇ ಸಜ್ಜೆಡು : ಹಾಣತದದಿಂ ಸನ್ಫಿಷಿದ ಮನೆ ಕೋಣೆಯಲಿ ರಷದಲ್ಲಿ| ' ಬುದುಂದಳೆ ಬನ್ನೆ ಕೈಯಿಂದ ಸಜ್ಜುಳುರನೊತ್ರಿಬಿದರು (ಪದವ ಆ-೧೩೩) 
ಉದುರು . . . ವಿಷಯುಪಂದದೊಳಗಿರಲು (9೮೫೫6. ಗಾ), (ಬಚ್ಚು 4 - ಇಡು) {sl [ಕುದ್ದುಳ + ೫ರ) 
ಸದ್ಮೇಕಾದೆ, ಸಜ್ಜಿಖಾರ (ನಾ). ಒಂದು ಬಗೆಯ ಕ್ಲಾರ ; ಸೋಡಾಕ್ಟಾರ : | । ಸಮ್ಮುಗ `ಸಜ್ಜುಕ' ನೋ. 
ಸಚ್ಚೇಕಾರವನ್ನು ಬಿಸಿಮಾಡಿ ನೀರೊಳಗೆ ಅದಿಸಿ ಸಾದಶಾಶವಾಗಿ ಆರಬಬ್ಬರೆ ಆ ಬೀರಿದ | | ನಮ್ಮಗೆ (ನಾ). ಸಿದ್ಧತೆ ; ಸದ್ದು : ಸಂಸಾರ ಹೂಡಲು ಎಲ್ಲ ಸುಬ್ಬಗೆ ಮಾಡಿರುವುದಾಗಿ 
ಬುಡದಲ್ಲಿ ಈ ಕ್ಲಾರಲುದ ಹುಟ್ಟದ್ದೆಂದು ಲವಣದ ಸ್ಪಟಿಕಗರುಂರ್ಟಾರಿದವು] | ಕಾಣದ ಬರೆದಿದ್ದಾನೆ (4ಡೆದಾ. ಜ ೯೦. (ಹಬ್ಬು 4. - ಗ] 
(ಯಾಜ ೬-೬೩೬ ಸಜ್ಜೆ ಖಾರ : ಮನಸುಗಳು... ಖದ್ಚೈವಾರ (ಮುಖಷ್ಠಾ 2೧). | | ಪದ್ಮುಗೆಯ್‌ (ಕ್ರಿ). ಸಿದ್ಧಗೊಳಿಸು ; ತಯಾರು ಮಾಡು : ಸಂಹರ್ಳೇಂದ್ರಂ ಭೂರ್ಮಿಸ 
K ೫0. ಸಾಲ [ಕು| ನಿಜಟಳಂಬೆರದು ಅಾಳಿಗಕ್ಕೆ ಬೋಜದುಡಲಾಲ್ಲುಗಿ ಬಬ್ಗುಗೆಯ್ಯುತಿರ್ಜಿನಂ 
ಪೆದ್ದೇಕೃತ (ಗು). ೧. ಸಜ್ಜುಗೊಳಿಸಿದ ; ಅಣಿಮಾಡಿದ : ಸಜ್ಜನ ಐ್ಣೀಟಾ | | ಗರ) (ಬಬ್ಬು ತ-ಕೆಯ್‌,| 
'ಪೂಹಾವರಿಕರಮುಂ ದನದುಪತ್ತರ ಬುರಸ್ಸರನುದಎಗಿ (ಟಖ. ೨-೧೯೫). | 1 ಸಮ್ಮಗೊಳ್‌, ಸಜ್ಜುಗೊಳ್ಳು (ಕ್ರಿ). ಸಿದ್ದವಾಗು ; ತಯಾಡಾಗು : ಕಲದ ಟಂದನದ 
೨. ಸಿಂಗರಗೊಂಡ ; ಅಲಂಕಾರವಾದ. ೩. ಶಸ್ತ್ರಸಜ್ಜಿತವಾದ. (1 | | ಇಲ್ನಣೆಗಳು ಅದೇ ರೀತಿ ಸಜ್ಜುಗೊಂದಿದ್ದುವು (ಣಗ ೧). ಸೆಮ್ಜುಗೊಳ್ಳು : 
ಸಜ್ಜೀವ, (ನಾ). ಜೀವಂತವಾದುದು : ಉ್ಹುದ ಅಲದ ಕಲೆಗಳ ತೋಣುವಭವದದ | ) ಉದ್ದನೆಯ ಅಖಗಳಿಂದ ಮತ್ತು ದೊಡ್ಡ ದಾವೊ ಅಂ/ದಾ ಕೈಗೊಡಲಿಗಳಿಂದ 
ಸುನ್ನೇದಮುಗಿರ್ದ ಬ್ರಷ್ಟಳಿಗಳ್‌ . . . 4ಣ್ಗೆಸೆದುವಾ ೫ಧೆಯೊಳು (ಕೃವಖಾ ೧೬-೫೪). |೫| ಜಜ್ಜುಗೊಳ್ಳುತ್ತಾರೆ (ಬುಕ. ೬ ಬಾಳ), (ನದ್ದು 4 ಕೊಳ್‌) 


(ಆ ರ | ಸಜ್ಜುಗೊಳಿಸು (ಕ್ರಿ). ೫ ಸಜ್ಜುಗೆಯ್‌ : ಆಯುಧಗಳನ್ನು ತಜ್ಜುಗೊಳಿಸೊಣಾ 

ನಡ್ಮೇವ್ಮ (ನಾ). ೧. ಶ್ರೇಷ್ಠವಾದ ಜೀವ : ನಾನು ಬಪ್ಪ. ದಟಿದಪೋ | ' (ಅರುಣ 22) : ಲಕ್ಷ್ಮಿ ಎಲೆ ಹಾಕಿ, ನೀರಿನ ಲೋಟಗಳನ್ನಿಟ್ಟು ಆಗಲೇ ಹಜ್ಜು 

ಬರವ ಸದ್ಪೇದವೋ ವಿಸಗೆಯೂ ಎನುಗೆಯೂ ಸಂಬಡಧವಯ್ಕ (ಅದಾ ೧೩೬ -ಹಾ೦). | | ಗೊಳಿಸಿದ್ದಳು (ಉಂ ಆ |ನೆಬ್ದು 4 ಕೊಳ್‌, 4. - ಇಬ್ಬ] 

೨. (ನಾಟ್ಕ) ನೇವಥ್ಮದಲ್ಲಿ ಒಂದು ವಿಧ : ವೇರಥ್ಮದು ವುಸ್ತ, ಅಲಾದ. | | ಸಜ್ಜುಗೊಳ್ಳು 'ಸಜ್ಞುಗೊಳ್‌' ನೋ. 

ಅಂಗಬಿಟನಾ, ಸತ್ಯದ ಎಂದು ಬಾಲ್ಕು ದಧ (ಲಬ ೧. (೫೦) ೫: ಸಮ್ಮುಬದಿಸು (ಕ್ರಿ). ಹ ಸಬ್ದುಗೆಯ್‌ : ಮೆಯ್ಮು ಸಜ್ಜುಬಡಿಸಿದೆರು (೧೮೫. ೬9) 
ಸಜ್ಜು (ನಾ). ತಯಾರಿ ; ಸಿದ್ಧತೆ ; ಸುಗ್ಗಿಯುದಾ ತೆಂಗಾಳಿಯುಮಿರ್ದರುಂ ಸಮ್ಮುದಂ | | ಓಜ್ಜು *- ಪಡಿಸು 

ಪಡೆದು (ಇಬ್ಬ ೧೯೬) ; ಕಿಜುನೊಟದ ಸವಿಜೇವ ಸಡ್ದನಿಂಬನಿಯನೆಕದು | : ಸಮ್ಮುಮಹಲು (ನಾ). ಸಿದ್ಧವಾಗಿರುವ ಭವನ : ಸಜ್ಜಾಗಿರುವ ಮಹಲು : 

(a ೧೦೦ -೩೦). \ | ಅತಿಮಲೋತರಮಾಗಿಯುರುವ ವಬ್ಬಲಿದಯತಿತಕಯಿದೊಲೊಬ್ಬಹುದ ಬದ್ದುದುಹಲುಗಳು 

ಕಂಣ್ಮಗು ಅ. ತಯಾರಾಗು ; ಸಿದ್ಧವಾಗು : ನರು ಉಡುಗೆ ತೊಡಿಗೆಳಿಂದ 4ತಮುಡ, ೧೬). (ನನ್ನಾ * ದುಹಲು (ಇ ದುತಾರು)) 


ಹಚ್ಚಾಗಿ ಬರುತ್ತಿದ್ದರು (ಉಲ೨ರ. ೧೧ ಯಾನ ), ೨. ಯೋಗ್ಕವಾಗು :15| ಸದ್ಮದದೆ (ಕ್ರಿ). ಹ ಸಜ್ಜುಗೊಳ್‌ : ಸಜ್ಜುವಡೆಯೆ ಸೌಮ್ಯತೆ ಸರ್ವಾಂಗದೊಳುಬ್ಬುಗ 
ಉಚಿತವಾಗು; ಸರಿಯಾಗು : ಹಾಳು ಸಂಸಾರ ಸಷ್ನಾಗಿಲ್ಲ ಒಲ್ಲೆ ಒಗತಸದ | | ಗೆಂಳಿಯೊಳ್ಳಡತೆ ಆಷ್ಟೆ ಬಂದ ಉಾದಗ್ಮಾದೊಳೊಯ್ಮನೆ ಪಚ್ಚೆಯಿಡುವುದು ಭಾದೆಯರು 
(ಇಂಅರ. ೨-೪-೧). ಹಬ್ಗುಮುದು ೫ ೧. ಸಿದ್ಧಮಾಡು ; ತಯಾರುಮುಡು :| ೪ (ಯಂ (ಸಜ್ಜು 4. ವಡ) 
ತ್ರಿದ್ಧಕ್ಕೆ ಬೇಕಾದ ಪಾಮಾಮಗಳನ್ನು ಸಜ್ಜುದಾಡಿದಳು (ಊತ ೯-3. ೨. | ; ಸಜ್ಜೆ 'ಸೆಚ್ಚೆ' ನೋ. 
ಅಲಂಕಾರ ಮಾಡು ; ಸಿಂಗರಿಸು : ಸಡಲಿದ ಕುರುಬ ಸಜ್ಜುಮಾಡುದುದಕ್ಕೆ | | ಸಚ್ಚೈ 'ಸೆದ್ದೆ' ನೋ. 
ಕೈಜೀಲಿಸುದಲ್ಲಿ ಅಂಗೈಯ ಟೆಮುರುಗಳಂದ ಪ್ರೋತ್ಸಣಂಗೈದು (ಕಾಟಾ ಲಾ. (೭ ಸಬ್ಜ್‌! |ಖ! ಸುಚ್ಚೆಗೊಳಿಸು, 'ಸೆಡ್ಜೆಗೊಳಿಸು' ನೋ. 

ಸೆಬ್ಮುಕ, ಸಜ್ಜಕ್ಕ, ಸಬ್ಜುಗ (ನಾ). ೧ ಹೊಸದಾದುದು ; ನವೀನವಾದುದು : | | ಸಜ್ಜೆಗೊಳಿಸ್ಕು (ಕ್ರಿ). ಅಣಿಮಾಡು ; ಸಿದ್ಧಗೊಳಿಸು : ಸಕಲಕಾರ್ಯಂಗಳನು 
**ಪ್ರತ್ಯಗ್ರವಿ, ಸಪ್ಮನ್ಮಂ - ಈ ೨ ಬುಕು" (ಅರಾ ೧-೬೨), ೨. ಅದೇ ಶಾನೆ | | ಪಜ್ಜೆಗೊಳಿಸುವಳು (ಉಹು ೫-೫). [ಹೆಚ್ಚ (. ಸಜ್ಜು) ಕಳ್‌ 4 - ಇಬ್ಬ] 
ಆರಳಿದುದು ; ಮೊಗ್ಗು ; ಮುಗುಳು : ಅನೇಕ ಖುರಭಿಳುಸುಮಂಗಳಂ | ಸಜ್ಜೆನಿವಾಸ (ನಾ). ಮಲಗುವ ಮನೆ ; ಶಯ್ಶಾಗ್ಯಹ : ತಡ್ಮನಿದಾಸಮಂ 


ಸಾಬ್ಟಳಮವ್ಪುದಂ ಪುಟ್ಟಿಯೊಳ್‌ ತೀವಿಕೆ.ಂಡು (ಹಕ, ೧೧೬ ೬) : ರೇಭದೊಳಗೆ | ) ಬಡುವರುಂಟೆ ಕುಮತ್ಕುಣದಂತಲೀತಿಯಿ೦ (ದಾವಾ ೧-೩೬). 
ಡಾಗ್‌ ಬಂ ಜಾ! ಇಇ. 1] ಚ್ಚ (< ಹೆಚ್ಚೆ) ೬ ಬದಾಖಿ 
ಸೆಜ್ಜುಕದುವಿತಿದೋಡದೇಂ . . . ದೀಜುಗುಮ ಕಂಪರಳಲದ ಜುನ್ನಂ | | ಸಜ್ನೆಮನೆ “ಸೆಜ್ಜೆದನೆ' ನೋ. 


ಸಜ್ಜೆಯೂದ್‌ಗ ೮೨೯೨ ಸಟ್ಟಾ 


ನಜ್ಜೆಯೂಬ್‌ಗ (ನಾ). ಮಲಗುವ ಮನೆಯ ಕೆಲಸ ; ಶಯ್ಕ್ಮಾಗ್ಯಹದ ಸೇವೆ: ಅಂದೆಗಾಲಿಕ್ಕುದ ಪದದೊಳ್‌ ಸಿಂತಶಿಶುವೊದೆಖಿದಂ ಕೃಷ್ಣಂ (ಜಗವ ೩.೬೬). 
ಮನೆದಾಟ್ರ್‌ ಸಚ್ಚೆಯೂಲ್‌ಗಂ ಮಂದಲಾದುವಂ ಗಣರೆಗೊಂಡು (ಚಂರ 0೨ ಗಾ). (50. ಸಾದಲಿ 
ಹಚ್ಚ ( ಆ ಬಿಚ್ಚ) 4 ಅಟ್‌ ಸಟಾಳಿ (ನಾ). ೫ ಸಟಾವಳಿ ೧ : ತನ್ನ ಕೈಗಳಿಂ ತೊಡೆಯಲೊಡಂ ನಿಲ್ಲ ಕುಲು 
ಸಚ್ಚೆದನೆ "ಸಡ್ಜೆದನೆ' ನೋ. ಕೊರಿ ಲಬಾಳಿ ನಿಮಿರ್ದು ಕಾಂತಿ ಮೂರ್ಮದಿಸಿ ಕೊರರ್ತು ರೋದುತತಿ . . . 
ಶಚ್ಚಿವಳ "ಸೆಡ್ಡೆವಳ' ನೋ.  ] 
ನಷ್ಟ ಬಾತೃಕ (ನಾ). ಚಂದ್ರ ; ತಿಂಗಳು : ದಮಾತಂಗದುಂ ನಿರ್ಜತ | | ಸಟೆ (ಗು). ೧. ವ್ಮಾಖ್ಕಾನ ಸಹಿತವಾದ ; ಟೀಕಿನಿಂದೊಡಗೂಡಿದ : ಸಟಣಾ 
ಸುಚ್ಚೆವಾತೃಕಪ್ರದ್ಯುತಿಯವಿಸಿ ನಎಂಾವಾಂಗದಿಂದಂ ಕೃಣತ್ಪಿಟ್ಟತಿಯಂ . . . ಅದುವಿರಂ ಕಬ್ಬಿಗರ ಕೈಪಿಡಿ ಸಂಪೂರ್ಣದು (ಉಕ್ಕು ೫೧೬ (ನಾ). ೨. ಬ್ಮಾಖ್ಮಾನ 
ಗೆಲ್ಚುಡಾಶ್ಚರ್ಯಮೇ ದಲ್‌ (ಊತ ೩-೬೨). |ಸಂ.1 | ಸಹಿತವಾದುದು. (ಸಂ. ಬೀಗ 


ಸಚ್ತೋಡು (ನಾ). ಕಮೂಸಹಿತವಾದುದು : ಉಡಿದು ಬಿದ್ದರು ಚಾದ ಸಾರಥಿ | ನಟುಗ 'ಸಟ್ಟಗ' ನೋ. 
ಉದದದು ರಥ ಮುಗ್ಗುದುಸಿಯಾಯ್ರಡಗುದಹ್‌ಯುಯ್ರತ್ತ:ತೆಯ ಬಿಚ್ಲೋದು ತರಿಯಿತ [| ಸ್ರಿ (ನಾ). ೧ ಹುಸಿ; ಸುಳ್ಳು : ''ಬಸ್ಯತಿ ಮಿಧ್ಮೆಯೆವಲರಿ ಸಟೆ" (ದುಡ್‌ಲಾ ಗ: ತಾ); 
ಯಾ, ಬಿಮಚೋಡು ಶಬಿವಿನಲಿ, ಬಜ್ಞೊಡೆದು ದಡಿಸಹತ. ಬರಿಹೊಂಯ ತಡಿಸಹಿತ) | | ಸಟೆಯಿಲ್ಲದಂತೆ ಪ್ರವಂಟುದಿಲ್ಲದಂತೆ ದೈತಿಕವಿಲ್ಲದಂತೆ ಸಡೆಸಯ್ಯಾ ಲಿಂಗ ತಂದೆ (ಬಂಡ. 
(ಖರ 6 sre (+ \ ಒಣ) ; ಸಟೆಯ ಭಕ್ತಿಯ ಭರದಲೇತಕೆ ಘಲದ ಬಯಖುದೆ (ಕುಲಿ. ೩-೬೩) : ಜು) 
ನಜ್ಜಾನಚಕ್ಕು (ನಾ). ಜ್ಞಾನಸಹಿತವಾದ ದೃಷ್ಟಿಯುಳ್ಳವನು : ಎನಗೆ | ಮುಡಿಯುದಮುಗೆ ಮಠದ ಪೂಜೆ ಯಾಕೆ” (ಣದ). (6ನ ೫ರ] 
ತ೦ಣ್‌ ಧರ್ದುದಿಂದತ್ತ ವಾತ್ತಿಲ್ಲ ಪುನರ್ದೀಕ್ನಾಪ್ರಸಾರಂ ಹಟ್ಟು ಸಟೆ (ನಾ). ೧ (ಕುದುರೆ. ಸಿಂಹ ಮುಂತಾದ ಪ್ರಾಣಿಗಳ) ಕುತ್ತಿಗೆಯ 
I 


ಸತಗಾನತೆ್ತೊ ಬನ «೪ ಜನರ ಸಣ್ಣಾಮಿತಜ್ಟುಸ್‌) ಮೇಲಿನ ಕೂದಲು; ಕೆಯುರ: ಅಯಾಲು : ಇಂದ್ರಾಯುಧದ ಕುಂಬುದು ಕುಲ 
ನಚ್ಕೋತಿ (ಗು). ೧. ಬೆಳಕಿನಿಂದ ಕೂಡಿದ ; ಪ್ರಕಾಶಮಾನವಾದ : ್ಲಿಹಿಣಧರ್‌ , 600ರ ಸುಟೆಯುಹೊಯ್ಮ ನೋಡಿಸುತ್ತಂ (ಇಂಕಾ ೧೯೬). ೨. ಜಡೆಗಟ್ಟಿದ ಕೂದಲು : 
ವಲರುಳ್ಳೂಡಂ ಬಗೆದು ಕೇಳ್‌ ಬೀನ ರಾಡಾಷ್ಯ್ರಯತ್ತಿತಿ ಒತ್ಛಾವನಿಗೀತಾಂದೆ | “ಬಾ ಸಟೆಯೆವಲು ಬಡೆ" (ಲಾ. ೯೫-೬). ಯಜ. ಡದ! 
ದೂಳಯಾಯ್ತಂತನ್ನ ಸಡ್ಮೋತಿರುನ್ನತಿ ಹುಳ್ತಗ್ರಹ ತಾರಳಾನಿಕರದಿಂದ್ದಲಾದುದೇ | | ಸಟೆಗ (ನಾ). ಸುಳ್ಳುಹೇಳುವವನು : ಸುಳ್ಳುಗಾರ : ಬದಿಗಳು, ಸುಟಿಗು ನಮಗ 
ರೋಹಿಣೇಪತಿಯುಂದಾದುದು ಗತ್ರಿಗಂಬುಜದಳದ್ಳಾಲೋಲಲೀಬೇಕ್ವಣೇ (2 | | (ದ ತ್ಯಜ (ರಟ್ಟ 4 -ಗೃ! 
೫ (ವಾ). ೨. ಪ್ರಕಾಶಮಾನವಾದ ಬೆಳಕು ರಷ್ಟ 2 | ಭವಸ ಳ್ಳ ಹಾ ಸಟೆಗೆ : ಬಿಳಂಲಸ ದೂತು ದಿಟವಾದರೂ ನಂಬರು (ಇದ). 
ಬಮಲಿಖದುಗಿ (ಆರೂ. ೫ ೪೬). ಸಂ. ಸಚ್ಚೋತಿಸ್‌1] | ] wa, + - ಗಾರ (ಆ - ee) 
ಹಟ (ನಾ). ೧. ಅಯಾಲು ; ಕೇಸರ ; "ಸಟಾವಳ" ಪರಾ. ೨. ಹೆಣೆದುಕೊಂಡ | ಸಟಿಗಾರ್ತಿ (ನಾ). ಸುಳ್ಳುಹೇಳುವವಳು ; ಸುಳ್ಳುಗಾತಿ : 1೬ 
ಕೂದಲು ; ಜಟೆ : ಖರದುರಿಗೆಳಯದ್ದಳಿದ ದಾಲ್‌ ಮಿಂಚುದ ದಾಡೆ ಬಟ್ಟ ಕಣ್‌ base + - ತಿ, (ಆ. - ಇತ್ತಿ) 
ತಿರುದಿದ ಮಾಹ ಕೊಂಕಿದ ಸಟಂ . . . ಅನುರಕಲದೂಗೆ ಬಂದು ಅದಿದತ್ತಾ । | ಸಟಿಮೂತು (ನಾ). ಸುಳ್ಳುಮಾತು : ಮಾಡೋದು ವಾರಾಮಣ ಆಡೋದು ಖಡೆಮುತು 
ಅಟೋ ಚಲೌದ್ರಹಾಧನಂ (ಅಂತರಾ ೧೨ ೭1 : ಶಿದಕೋಟಿ ಬಾರಿದಟು [ಇ] (ಇದು. ಓಟ 4 ಮುತು] 
ಭಸ್ಮ ದೆರೆದೂಗಾಂಗದುಯಿಗಿಳೆ ಬಿಟ್ಟ ಹಟದಿಂದ (ಪಸ ೧:೧) (ಬಗ | | ಸಟ್ಟತ (ನಾ). (ನಾಟ್ಕ) ಹದಿನಂಟು ಬಗೆಯ ಉಪರೂಪಕಗಳಲ್ಲಿ ಒಂದು : 
ಬ (ನಾ). ಹೇರು : ಹೊಲೆ : "ಹಣು ಸುಮೆವಕು' ' (ಮಗಾ. ೧೦೨:೩) "ಸ್ಟೆ | | ಈ6ಧಾವಿಸ್ತಾರವಿಲ್ಲದ ಸಣ್ಣನಾಟಕ : ಉಪರೂಪಳಗಳು ೧. ನಾಟಕಾ... ೪. 
ಪರಾ. ಗ || 1 ms... Kal 
ಬಕ 'ಸಮ್ಟುಗ್ಗ' ನೋ. | [3ರ ಗ ರ ಸಂ) ನಂ ವತ 
ನಬಕ್ಕನೆ (ಅ). ತಟಕ್ಕನೆ ; ಕೂಡಲೆ : ಐತಾಳರು ಹದಾುದರು. ಖಬಳ್ಳವೆ ಯದಾರ |0| ಮೈಸೂರು ಕಾಡುಗಳಲ್ಲಿ ಖಟ್ಟಗ ಎಂದು ಹೇಗಿವ ದರಡಾತಿಗೆ ಸೇರಿದ್ದು 
ವನ್ನು ಕೈಯಲ್ಲಿ ಓದಿದು ಹತ್ತು ಸಾರಿ ಗಾಯತ್ರಿದುಂತ್ರ ಪಾಸಿ (೧೭೩ ಇ.) ; ದಾಗಿಲು ] | (ಹಣ ೬೩೬), ಸಟಗ: ೧. ದಂಡ್ಲದುರ. ಜಟಗದ ಮರ (ದುಕ 
ಸುಕ್ಕಿನೆ ಶೆರೆದಂತಾಗಿ ಯಾರೋ ಒಬ್ಬನು ಒಳನುಗ್ಗಿದರಂತೆ «ಓಧಿದ್ಯ ೧೬೪). | ೬ರ ಸಟುಗ : ೨. ಒಂದು ಬಗೆಯ ಔಷಧೀ ಸಸ್ಮ : ಸಟುಗದ ಗಿಡ, 
ಮ, *- ಆನ! ಸಂಕ, ಕಂರಿಸೊಪುು «ಕೃಪಾ 3-೪೫). ಸೆಟ್ಟುಗ್ನ : ೨. ಸಬ್ಬುಗದ ದೇರಸೂಂ 
ಸಟಗ 'ಸುಖ್ಬಗೃ' ನೋ. ಅರಣ ಬಐಣಾದರೂ ನೀರಿನಲ್ಲಿ ಆರೆದು ನಸ್ಕವ ಮಾಡಲು ಅರೆದಲೆದೇನೆ 
ನಟ್‌, 'ಸಬ್ಟಿಗ' ನೋ. - |] ಶಮುವದಹುದು (ದೃದ್ಧಕು 0. ಗಾಂ), (ಗ 
ಸಟಗು, ಸಬಾಗು (ಅ). ಕೊಂಚ ; ಸ್ವಲ್ಪ : ಲಿಂಗಾಣತಿಯುಂದ ಬಂದ ದದಾರ್ಥನ | | ಸಟ್ಟನೆ (ಅ). ತಕ್ಷಣ ; ಕೂಡಲೆ : ''ಸಟ್ಟನೆ'' ಒಳಗಿನ ದೋಲ್ಟ್‌ ಸಿಕ್ಕಿಸಿದಳು 
ಹ | ಭಾ: ಆನಂದ ಸಟ್ಟನೆ ಎದ್ದು ಕೂತ (ಎರಾ 3೩), 
| 1 (ಯಮ್‌ * - ಅದೆ, . 1 ಕೆಬು. ಸಬ್ಬನ| 
ಇಥದಾ ಮುಮಿಷ್ನಲು 'ಖಿಟಾಗಿ" ಆಜಳೆಸುದುದು ಬಿಟ್ಟದೆ ಯುರ ಮನೆ, ಯುದ ದುಮುಖ್ಮ | | ಗ್ರಾ ಸಟ್ಟೆ, ಸಾಟೆ (ನಾ). ೧ ದೂಡ್ಡ ಪ್ರಮಾಣದಲ್ಲಿ ದವಸಧಾನ್ಮದನ್ನು 
ಅಂತ ಬಾಯುಗಿ ಉಗನುತ್ತಿರಲಿಲ್ಲ (ಹೊಯ ೧೬). 17 ಅ! ಕೊಳ್ಳುವಿಕೆ : ಸಗಮುವ್ಕಾಖಾರ : ಖಟ್ಟಾ ಕೊಡುವುದಕ್ಕೆ ಈರಾಯುಸಿದ ಬಗ್ಗೆ ಐಸೂ 


1 
ಪಟವಾಯ 'ಸಟವಿ,' ನೋ. | ತಕ್ಕೊಳ್ಳಲಿಕ್ಕಿಲ್ಲ (ಉಸಬಣ್ಕಾ, ಬಾ). ೨. ಬೆಲೆಯೇರಿದಾಗ ಹೆಚ್ಚಿನ ಲಾಭಕ್ಕೆ 
ಖಬಾಗು 'ಸಟಗು' ನೋ, | ಮಾರಲು ಸರಕುಗಳನ್ನು ಕೊಳ್ಳುವಿಕೆ : ಯುದ್ಧಕಾಲದ ಅಶಿರಾಭಕ್ಕೆ ಮುರಿತ 
ಸಟಾವಳಿ (ನಾ). ಸಿಂಹದ ಕೂದಲಿನ ಸಮೂಹ, - ಕೇಸರದ ಸಮೂಹ : ಮ್ಮಾನಾರಿವರ್ಗ . . . ಸಟ್ಟಾದಲ್ಲಿಯೇ ತನ್ನ ಭವಿಷ್ಯವನ್ನು ಹುಡುಂತ್ತಿದ 
ಎಳೆರೌ್‌ಳ್‌ಗಳನಿಳದ ಶಟಾದಳಿಯಿಂ ಬಿನದಿಸರದುಂದು 6064ದಂಗಳ್‌ (ಗಾದ. ೨೫೯) ; ವ್ಯಾವಾರಿಗಳು ಇತರ ವ್ಯಾಪಾರಗಳಲ್ಲಿ ಇಎಷೆಯಿಂದ ಲಾಭದ 


ಸೆಳೆಯುತ್ತಿರೆ ನೊಗಯು೬ ಕಣ್ಣಳಪಲೆಮುಚ್ಚರ್ದುದಂತದೂೊಂದು ಮ್ಹಾಗೇಂದ್ರಂ [ಆ ಎಣಿಕೆಹಾಕಿ ಮಾಲನ್ನು ಕಂಡು ಕೆಲವು ಸದುಯ ಉದು ಮೂರುದಂತೆ ಬಾಲುಗಳ 
ಕಾರದ. ೫೬); ವಿವಿಧ್‌ ಸಟಾದಳಿ ಕಿಜಜಡೆ . . . ಆಗಲ್‌ ವ್ಯಾಪಾರ ನಡೆಯಿಸುವರು . . . ಇಇ ಮ್ಮಾವಾರದ ಮಾಪಾಟುಗಳು (ಸುಖ್ಛ ಎಂದು 


ಸಟ್ಟಾಟ ೮೨೯೩ ಸದತು 


ಪೆರು) (ಉತ್ರ, ೧ ಗಾ). 'ಸಾಟಿ,' ಪರಾ. ಬಿಟ್ಟೆ : ೧. ಸಟ್ಟೆಯ ಜೀಪಹಿನ 
ಮುವವನ್ನು ತಕ್ಕೊಂಡು ವಿಕ್ರಿಮುಡುವದಿದ್ದರೆ . . . ಬಂದೀತು (ಮುಖ್ಯಾ 7). 


| ವಾಳದ ಪರಿಯವತ್‌ದುದೆ ತಾಳಪತ್ರಗಳಜ್‌ವುದೇ ಲಿಟಿಯ (ಹೂಸ, ೧-೨0). ಸೊಟನೆ: 
| ೧ “ದರಿ. ಕರದ ಬಟಾಳಾ - ೩ ಸಬು, ಸೊಟ, ಸಮ್ಬುಗ' (ಯ ೨ರ); 
ಹಾರ ನಾಲಾ ಗಾದ ನಾರ !  ಸಂಡ್ಮಾಸಿಯು ಲವಂಗಲತೆಯ ಮತ್ತೊಂದು ಕೈ ಆದಾ ಸೊಟಕ (ಟಾರು ೯). 
ಎರಬುದು ಆವರಿಗೆ ತಿಳಿದ ಸಂಗತಿ (ಹಾಮಿವಾ. ಟ). 1  ಶೊಟಗೆ:೧ ಹಳೆಯ ಮದಿಳೆ ಇಡಿಕೆಗಳು, ಓಟ್ಟನ ದೊಣ್ಣೆ. . . ಸೂಟಗಗಳಷ್ನು 
ವದ ತಂದಿಟ್ಟಳು (ಬರೂ ೧ ಸೊಟ್ಟಗೆ : ೧. ಒಂದು ಸೊಟ್ಟಗೆ ಬಾಡಿಗೆ ಮಂಯೆದಿಲ್ಲ 

| 

1 


ಎಂದುಕೊಂಡು ಹೂರಟ ನಮ್ಮ ಉದತದ ಮುದಯ್ಮ (ಎಲ್ಲೂ ೨೩ ಸೋಟನ 1 
೧. ವಂಚಪಾತ್ರೆ, ಸೋಟಕೆ (ಒಡ್ಡು. ೧೬-೪). ಹೋಟಿಗೆ, : ೧. ಬಟ್ಟ 
ಹೊಳಬರಿವಾಣದಂಟಿನೊಳಗೆ ಸಾಲುಟಬ್ಬಲು ಕೆಲವು ಒಬ್ಬಲೊಸಿ ಇಟ್ಟ ಮುಗಳದ 


ರಖಂ ವ್ಯಾಪಾರ ಮುಡುವುರಕ್ಕಾಗಿ ಸಾಟೆಮೂಡುತ್ತಿರುವಾಗ, ಕೇತದ ಚಿಲ್ಲರೆ 
ನ್ಯಾಟಾಂಸನ್ನೂ ದೊಡ್ಡಲಾಗಿ ಮಾಡುವ ಹಂಚಿಕೆ ಹಡುವದು (ಖಂ, ೪): ಅಲ್ಲಿಯ | 


ಪ್ರಮುಖಮ್ಮಾ ವಾಲಿಯು ಆ ಯಾವತ್ತು ಉಳನ್ನು ರೈತರಿಂದ ಸ್ವಲ್ಪ ಹೆಚ್ಚುಬೆಲೆಗೆ ಇಲ್ಲದೆ | , ಸೋಟಗ್‌ಗಳಿಸೆಯೆ (ಅಂಡ ೪-೬೩). 
ಟಾಲತಿ ಬೆಲೆಗೆ ಸಜಸಿಯುದುತ್ತಾನೆ (ಯತ 1. ೫೬) | ಬ್ರುಗದ ತುದ ಹ ಸಂದ ಸುರಿಯಲು ಅನುಕೂಲವಾಗುವಂಥ ಹದ : 
(ಇ- ಓಂ. ಮರಾ ಬಿಟ್ಟಾ ./ ಬ್ರಾ. ಖಬ್ಬ) ಟ್ಟಮವಬ್ಧಿಗೆಗೆ ಹುಯಾದ ಸಂಧಾರಣಳಿನಿಟ್ಟರೆದು ಒಲೆಗೆತ್ತಿ ಒಡೆಯದಂದದಿ ಕಾಸಿ 


ಇಟ್ಟಾಟ (ನಾ). ವಿನೋದ; ತಮಾಷೆ (?) : ಪಟ್ಟಣದಾಸಿಗರೂರುಗರೊಡಗೊಂದು ಖಬ್ಬುಗದ ಹದಡವಾಗಲಿಳುಓ (ಒಂ ೪:೬೬). (ದೇ. ತಮಿ. ಚಬ್ಬುಳ, ಟಿಟ್ಟುದ; ಮಲ. 
ಬಟ್ಟೆಯೊಳಗೆ ಹೋಲಗುಬಾಗ ಹಮ್ಬಾಟಾಡುತ ಹೇಪಂೆ ದೊಂಸುದ ತಿಬ್ಬವಿಹುದು 'ಬೆಟ್ಟುಕ; ತುಳು. ಸಟ್ಟುಗ, ತಬ್ಬುಗ್ಗ ಸಟ್ಟಿ ; ತೆಲು. ಕೊಡ. ಚಬ್ಬುವ. / ಸಂ. ಚಟುಕ್‌ 
ಮೋಸ್ಟರತವ (ಬಳದ. 3-೧೦೧); ಕೆಟ್ಟಿದಿರೊಳು ಉಣುತತ್ತಿಗೆಯಳೊಳಷ್ಟು | | ಸಟ್ಟುಗ, ಸಟ್ಟು (ನಾ). ಒಂದು ಬಗೆಯ ಅಳತೆ. - ಮಾನ : ಎಲ್ಲಾ 
ಖಟ್ಟಾಟವಾದಿದರಾಗ (ಭಾಷ, ಅಗ ಓದ್ಮು 4 ಆಟ) ಆ) ಅಂಗಡಿಯಲು ಹಟ್ಟುಗಂ ಜೋಳದಂ ಬಿಟ್ಟರಾ (ದೂತ ತ್‌. ಜಾಗರ 
ಸಟ್ಟಾಮಾರು (ಕ್ರಿ). ಒಟ್ಟಾಗಿ ಮುದು : ದುರಂತ ದಖೆಯಲ್ಲಿಯ ಛಉಸ್ಕದ ಚೀಲ ೧೩೩ ೩1140), ಬ್ಬ : ಕಂದುಯದಲು ಖು ದೆದಿಗೆ ಸಲ್ಲದು (ನಿ ರೂಗಳ. 
ಗಳಿದ್ದು ಮುಲಿಕೊಂಡಗಷ್ಟೇ ಅಲ್ಲ, ಒಂದೆರಡು ಹಗ್ಗಗಳನ್ನು ಸಟ್ಟಾಮುರಿಬಟ್ಟನೆಂದೂ | | ಊಂ ೧೪:೫೫). (ದೇ.3ತೆಬು. ಡೆಟ್ಟಿಗ. ದು 
«» ಎ ಗೊತ್ತಾಯಿಡು (ಯಾರಾ ೧೩೩), ಸುಬ್ಬಾ * ಮುರು, (ಆ. ಮುಷ,)) | *ಸಟ್ಟಗ' ನೋ. 
ಸಬ್ಬಾವೃವಪಾರ (ನಾ). ೫ ಸಟ್ಟಾ ೨ : ಬೆಳಗಾಗುವುದರೂಳಾಗಿ ಶ್ರೀಮಂತ) | ಸಬ್ಟುಗಂಬಡಿ (ಕ್ರಿ). ಸೌಟುಹಿಡಿ : ಬಡ್ಮಿಸಲೇಬ್ರಂದುದು ಬಬ್ಬುಗಂದಿದು 
ಉಾಗಬಹುದು ಸಟ್ಟಾವ್ಮದಹಾರದಲ್ಲಿ, ಕಾಳಸಂತೆಯಲ್ಲಿ, ಲಾಬರಿಯಲ್ಲಿ, ಜಂದನಲ್ಲಿ ಭೂಕಾಂತಂಗೆ ಉಂಡತಾಜನಲ (ಕಾಟೀಕ್ಕ ಗಾ-೫೪). |ಹುಬ್ಬುಗ್ಗ * ಎಡಿ) 
(30ರ ಇ), |ಖಿಟ್ಟಾ ೪ ಮೃದತಾಂ) ಸಟ್ಟುಗಣಳ (ವಾ). ಒಂದು ನಿರ್ದಿಷ್ಟವಾದ ಅಳತೆಯ ಚೋಳ : ಕ್ರಮದಿಂದ 
ಸಟ್ಟಾವ್ಮಾಖಾರ, ಸಾಟೆವ್ಮಾಪಾರ (ನಾ). ಹ ಸಟ್ಟಾ ೨ : ಸಬ್ಬಾಬ್ಮಾಪಾರಮಾಡಿ | ಸಟ್ಟುಗುಳದುದುಂ ಚಡಿದಳದಿ ಸಂಡೆ ಸೊಡರ್ಗೆಳ್ನೆಯುಮಂ , . . ರೇದರ್ಗ್ನ 
ನೈಂತ ಉಯಕೂಲಕ್ಕೆ ತಕ್ಕೆಯೆ ಬೆಲೆಯನ್ನು ವಏರಿಸುತ್ತ ಇಳಿಸುತ್ತ ಹೋಗುವ ಜಪರುಂಟು | | ನಗದೆವೆಲ್ಲಂ ಬಿಟ್ಟದು (ಆಸಾ. ೧೯-೪-೧೫ ೬ ೦ಜು). 


(ಅಗತ ೧೬೧) ; ನಿಬ್ಬಾನ್ಮಾನಾರ ಹುಟ್ಟಿಕೊಂಡು, ಇಳ್ಳಿಬೇಟೆಗಳು ಬಲಿತು ಕ್ರಮೇಣ UP ಇದು ಸಬ್ಬಗಡೋಳ್‌" ಎಂದರೆ ಅದಲಿತುತ) 
ಯುದ್ಧಕ್ಕೆ ಅದಳಾತವಾಯುಡು (1, ೧). ಸಾಟೆವ್ಶಾಬಾರ : ಕುದುಟಿರುಂದ |8| ಸಟ್ಟುಗಧತ್ತ "ಸಟ್ಟುಗವತ್ತ' ನೋ. 
ಬಂದವರೇ , . . ಒಮ್ಮೆಗೇ ಸಾಟಿದ್ದಾದಾರ ತೊಡಗಿದರು (ಅಜ್ಮಿ ಇ ಸಟ್ಟುಗದತ್ತ, ಸಟ್ಟುಗಭತ್ತ, ಸಟ್ಟುಧತ್ತ (ನಾ). ಒಂದು ಎರ್ದಿಷ್ಟವಾದ 
ಓಯ್ಬಾ * ಜ್ಯಾಪಾರ] ಅಳತೆಯ ಬತ್ತ : ಹ೦ರು ಕೂಡಿ ಕೊಟ್ಟುದು ಸಬ್ಬುಗದತ್ತ (ಎ. ೫೬ ಅಾಧಿಗ 
ಜಟ್ಟಿ 'ಚಿಟ್ಟಿ' ನೋ. ೨-೫೪2). ಸಟ್ಟುಗಧತ್ತ : ಅಂಗಡಿಯಲೊಂದು ಮುನ ಸಬ್ಬುಗಧತ್ತೆ (೧೩ ೧೪೬ 
ಸಟ್ಟಿವಣ (ನಾ). ಒಂದು ಬಗ್ಗೆಯ ತೆರಿಗೆ : ತಳಲಾರಿಕೆಹಣ ಸಟ್ಟಣಣ ಮೋಟವಗ | ಪ್ಯಳ್‌ಹಾಜಿಗಳ್‌, ೩೪೪-೪೪ 1 193 ಸಬ್ರ್ರುಭತ್ತೆ : ಅಂಗದಿಯಲು ಸಬ್ಟುಧತ ಮುಮಂ 
ಎಂ ಉಜ್ಜುತಮುಹರಾಯರಿಗೆ ,., . ಯುಪ್ಪದು ಬಿಟೇಇ 62೩ 11. ಆಡೂರು |0| ಕಟ್ಟರ್‌ ಯ ೨೬೯-೩೬೧ 1169). ಮುಗ್ಗ ಕಟ) 
mwa Wa +n) |ಸಸಸತ್ತ *ಸೆಟ್ಟುಗವತ್ತ' ನೋ. 
ಸಟ್ಟು 'ಸಬ್ಬುಗೃ' ನೋ. ಸಟ್ಟ್ಮೈ "ಸಬ್ಬಾ' ಮೊ. 


4 

ಖಬ್ಬುಗ್ಗ, ಸಟಿಕ, ೫ಬಿಗೃ, ಸೆಟ್ಟು. ಸೂಟಕ, ಸೊಟಗ. ಸೊಟ್ಟಗೆ ಸೋಟಕ, ಸಟ್ಟ್ಮೆ (ನಾ). ಹೇರು ; ಹೊಲೆ (7) : ಸಟ್ಟೆಯನೊಪ್ಪಿಸಿದುಂಗೆ ದುತ್ತೆ ಒಬ್ಬದ 
ಸೋಟಿಗೆ, (ನಾ). ೧ ಸಾರು ಮೊದಲಾದ ದ್ರವಪದಾರ್ಥಗಳನ್ನು ಟೀಟುಳಟ (ಕ, ೧೮:೬೪); ಮೊಟ್ಟೆ ಸುತ್ಟಿಯ ಪೊತ್ಚು ಬಗೆಬಗ! ಗಟ್ಟಬಿಟ್ಟದ ತೊಳಲಿ 
ತೊಳಸಲು ಉಪಯೋಗಿಸುವ ಮರ ಅಥವಾ ಲೋಹದಿಂದ ಮಾಡಿದ [»| «ಎ ಖರ ಬೇಹುತಿಹ ಸಯಾರದೊಳಗೊದ (ತ್ರಶ್ನಾಜ, ೪:೪೯). "ಸುಟ್ಮಿ' ಪರಾ (ಗ 
ಸಾಧನ: ಸೌಟು; ದರ್ವಿ : ಕಬ್ರುಗಮಂ ಶೀದಿ ಭೈದುಂ ಪಿಡಿಯೆಂದು ನಿರುದ ಸಡಕ 'ಸೆಡಕು' ನೋ. 
ಕೈಯವಿತನ ಕಂಡು (ಲಾಳ. ೪೯-೮) : ಅನ್ನೆಗೂ ಭೀಮಸೇರಯಂ ಬೋದವೇಟ್‌ಗಯಂ | | ಸಡತು, ಹಡರಿ, ಸಡಕ, ಸಡುಕು (ನಾ). ೧. (ಕುದುರೆ, ಎತ್ತು ಮುಂತಾದುವುಗಳ) 
ಸುಖ್ಬಗಮುಮನಸೊರ್ವ ಐರಿಡಾರಯಂ ಏಿದಿಯುಸಿಕೊಂಡು ಬಂದು (ಪಟಾ 9-ಕಾ.ವ) ; ಅಲಂಕಾರಕ್ಕಾಗಿ ಕಟ್ಟುವ ಕುಚ್ಚು,- ಗೊಂಡೆ 1 ಕನಕದ ಪಡಲು (ಶಾ, 
ಪುಟ್ಟಂ ಸಮ್ಬುಗಮಂ 6ಂ0ದಟ್ಟಾಟ್‌ಸಿ ದೋದಮಿಟ್ಟು ಬಂದೆಯೊ (ಲಾಜಾ. ೬-೬ ಸಡೆಯ1ಮುಗೆಲಂಬಳಿದ ಜಯ ಮಿಗೆ ಗುಡಿಮಿಚ್‌ದು ದೂಗುಪತ್ತಿ ನರ್ತಿಸಿತುವಿರುದಿರಿಪಲಿ 
ಅಬ್ಬ೦ಿಗೆಯ ರುಚಿಯ ಖಬ್ಬುಗವು ಒಲ್ಲಾದೆ (ಇರಾ, ೪). ೨. ದೋಣಿ ನಡೆಸುವ |ಎ| (ಕಳಾ ೬-೨೪-೧೨); ಕಿದಿಯ ಮುತ್ತಿದ ಕುಚ್ಚುಗಳ ತದೆ ೫ೌಸತಿಡಳವ . , , 
ಸಾಧನ ; ಹುಟ್ಟು : ಸಂಯಾರದೆಂಟ ಸಾಗರದ ಲಾಂಟುವರೆ ಅಜುತಂಬ ಭುವರೇತವತ್ವವೈದಿದುವು (ಉಟ ೫-೯೦). ೨.(೪ಟ್ಟಾ ಅಲ್ಲದ, ಸಿದ್ಧಪಡಿಸಿದ) 
ಹಹ್‌ಗೋಲನಿಕ್ಕಿ ಚ್ಯಾನದಂಬ ಅಂಬಗ ಈ ಹರುಗೊಳಲೊಳಗೆ ಕುಳ್ಳಿರ್ದು ಠಸ್ತೆ ; ದಾರಿ 1 ಬಂಡಿಗಳು ಚೋಡಾಗಿ ಹೋಗುವಷ್ಟು ಅಗಲದಾಡ ಸಡತಿತ 
ಖುಡ್ಡಾವದಂಬ ಸಟ್ಟುಗದ ಪಿಡಿದು. . . ಜಾ ಎನ್ನ ಜಾಯುಸಕೊಟ್ಟಹೆಸಂದರು ದುರ್ಗದಯ್ದು ದುಡಿದ್ದಾರೆ (ಯ ೬-೫); ನೆಡಢಿದ ಮೇಲೆ ಎಳೆಯುದ ರೂಲಾಗಳು 
(8.ಲ್ಲಕಾ. ೧೩೬-೩೬). ೫226 : ೧. ಕಬ್ಬಿಣದ ಸವುಟನ್ನೂ ಬಳದ ಶಟಳವನ್ನೂ (ಉಗ ಆ ಹಡತಿ : ೧. ಉೌದಿಗೆ ದೂಲಿಫೇಂಟೆ ೪ ಹಡ ದೇರುಗಡೆ ಹುವು ೪ 
ಕದಗೋಲನ್ನೂ ಒದಿದುಕೊಂಡು (ಲರ ಇ. ಪಾಿಗ್ಗ : ೧. ಒಗಟು ಮಾತಿಗೆ ಮುಗ [ಅ] (ಎ ಬಳ. ೨೮೯೯-೧೯: 1೬೩). ಸಡನೆ : ೧." ಉದ್ಪೂಡಮನಲಾ ಶುದಿಯ 
ಕಂದ (೧೩೩. ಸ್ರ ೧. ಖರ ಐಗಂಧವ ಹೇಣಲದಣುತದದ ಬಲ್ಲಾದೆ ಸುಬ್ಬು | ಸಡಕದುಕ್ಕು'" (ರಜಾ ಅಾ-೩1. ಸುಡುತು : ೧. ಅಂಬದವು ಮುತ್ತಿನ ನರು 


ಸಾಲು ಮಲ್ಲಾ ಹೊರಟ ಹೊಮ್ಮಿಣಿಯು (ರಲಾಡ್ಛಾ ೩-೧೮). 
[ಲ್ಲ ಮರಾ, ಹಿಂ. ಖಡಕ್‌; ಆರ. ಶಂಕ್‌) 
ಸಡಗರ, (ನಾ). ೧. ಉತ್ಸಾಹ ; ಸಂಭ್ರಮ : ಅಣಾವತರವಂಗಳಿಸುಂಗೊಳೆ ವರ್ಮಿ 
'ದೆಗದಿಂ ಸದಾಗರದೇಟೆಯುಂ ಕಳಕಳದ್ವನಿಯುಂ ದೆರಸಾಡುವಂತೆ « ಅಂತರಾ ೧-೬೩) ; 
ಪಲಿದಾದಿ ಸಂದಃಕೆಯ ಸದಗರರ್‌ಳ ನೋಡಿ ಪುಳಕಿಸುತೆ 4 ಬಾಡುವ. ೩೪-೧೬); | 6 


ಹಡಿಗರದಂ (ಮತ್‌ರ, ಡೇ. ೨-೪); ಆರನ ದರಕಾಗಿ ದಡೆಯಲು ರಠದ 


ಸಡಗಲಲನೇದೊಗಳ್ಳೆದು (ಕ «- ೬). ೩, ಯೋಗ್ಮವಾದುದು; ಒಳ್ಳೆಯದು : 
“ಹಡಗರಮೆಬೆ ಮೊಳ್ಳಿತೆಂದು ತಳಿಗೆ" (ಛಾಯ ಇ). ೪. ಸೊಗಯ; ಶೋಧೆ; 


ಪಿಡಿಯುತಿರ್ಪೆದುರಿ (ಮುಗ ೪ 5); ದಮಮೋಜರ ಕುಡಗರಕೆ ಶೆಕ್ಕಿದಳು ಬಾರ್ಡನ 
ಜಿಡವಳಿಗೆ ಮುಟ್ಟಿದಳು (ಉಖ್ಮಾ. 9-29); ಮೆಚ್‌ದುದಾ ಶ್ರೀಶೈಲ ಸತ್ಕುಲೋಟ್ಚಯಗಳಿಂ 
ಹಿರಿಗೂಳದ ಸುಡ್ಗಗಟಿದೊಳು (ಉದಿವಾ ೧7-೬೬ ೫. ಅಲರಿಕಾರ; ಶೃಂಗಾರ ; “ಸಡಗರ 
ಎ... ಆನಂದ, ಚಂದ, ಹೃಂಗಾರ"' (ಇಕೋ ಗಾ). ೬ ನಿರ್ಮಾಣ ; ರಚನೆ : 
"ಸಡಗವಿಸು' ಪೆರಾ,/. ॥ಜೇ. 6 ಕುಳು. ಸುಡಗದ, ಸುಡಗರ ಐ ಹಮ್ಮು ; ಆತಿರಾಜೂಕು; 
ಕೆಲ ಸೂರ] 
ಸಡಗರ (ನಾ). ಒಂದು ಮನೆತನದ ಹೆಸರು : ಸೃಸ್ತಿಶ್ರೀ ಇನ್ನರಬಲ್ಲಹ 
ಉಾಜ್ಮಂಗಯ್ಯುತ್ತಿರೆ ಹಡಗರರ ತಿಟ್ಟಮ್ಮಂ . . . ಬೆಳೆದಕ್ತರುಂಗೂಟ್ಟೊ!ಪ್‌) 
(ಹೌ ಸುಒ ೧-೩ ಹಾ), ಹ: ತ0. ಹಡಗ ?./ ತಮಿ, ಚಟಖ್ಕರ್‌) 
ಸಡಗರಂಗೊಳ್‌ (ಕ್ರಿ). ಉತ್ಸಾಹಗೊಳ್ಳು ; ಸಂಭ್ರಮಿಸು : ಎಡೆಮಾಡಿದೆಡೆಯ 
ಮುಂದೂಪ್ರದಿಂ ಕುಳ್ಳಿರ್ದು ಸಡಗರಂಗೊಂಡು ಗಂಟಲ್‌ ಮುಟ್ಟುವಲ್ಲಿ 
ಪರಿಯಂತರುಐತಿರ್ದರಾಗ (ಸಮ್ಮಳೌ ೩- ಹಾ). (ಸರ್ಗದ, 4- ಕೊಳ್‌) 
ಸಡಗರಣೆ (ನಾ). ೧. ಆನಂದ ; ಉಲ್ಲಾಸ : `'ಸಡಗರಣೆ . , . ಆದಂದ, ಟಂದ, 
ಶೃಂಗಾರ" (ಉವಿಷೂ. ೧೫). ೨. ಆರ್ಧಟ ; ರಭಸ : ದೂಲಿಲೋಷ್‌ದರ ಧುಜಗದ 
ಬಿುಬುವಾಲ್‌ ಹಲಗೆಯಣೆದನೆ ಸ೦ಿಲ ಸಡುಗರಗೆ (ಕಿಲಾ. ಅಳ 
ರಗಳ, + - ಇಣೈ 
ಸಡುಳುಕೆ (ನಾ). ಉತ್ಸಾಹ ; ಸಂಭ್ರಮ : ಬಸ ಪ್ರಮ. 
ಓಂದು ಸರ್‌ಬಿಕೆ (ಜಗಲಿ, ೫). (ಹಡಗದ, 4 - ಇಳೆ] ಶಾ 
ಸದುಗವಿಸು (ಕ್ರಿ). ೧. ಉತ್ಸಾಹಿಸು ; ಸಂಭ್ರಮವಡು : ರಾಯಾಹಾರಂಡಯದೆ | : 
ಬರುತ್ತೆ ಒಂದು ನತ್ತ ಎತ್ತಂ ಕುದು ಸರಿಸಿ ಅದಕ ಪೃಷ್ಠವಾಂದಿಮೊಡಲೊಳಫೊ್ಕ | 
ತಿಮುತಿರ್ಶನ್ನೆದರಂ ( ಹಣ ೧೯-೩೨; ಸಡಗಳಿಪುದಲ್ಲಿ ಲಂಗದ ಬೆರೆದು ಕಡುದುಚುದಲ್ಲಿ | 4 
ಲದ ಮುಪ್‌ದು (ಬೂಗರು ೫833); ಎಂಬುದುದ ಹಿಗ್ಗಿ ಹೂರೆಯೇಣುತಂ ಐಡಗವಿಸ ] 
. ಸುಲುಚಿರಮುನಿಷ್ಟ ಮುಸಲ ದೆಎಗ್ಗೆಯಂ ಕೆಎಂಡು (ಟನರ. ೬-೧೪). | 36. 
ತ. ಕಂಗೂಳಿಸು ; ಚೆಲುವಾಗು : ಶೋಭಿನು : ಸಡ/ನಿಸಿದುದು ಶಾಲಿ 
ಶಾಡ್ಯಲದುಡುಗೆಯಲಿ (ತೂಂಡ, ಇ.೬-ಣ). ಓ. ನಿರ್ಮಿಸು ; ರಚಿಸು : ಧುರರ 
ಉಲಾಳಗಣಿತದ ದೋಕನಿಸಿ ಹಂಸದ್ಯಾಳುರರು ಸಡಗವಿಸಿದನು (ಬಪ್ಕಾಡ್ರೋ. ೯-೨೦) 
೪. ಅಲಂಕರಿಸು ; ಕೃಂಗಾರಮಾಡು : ಉದೂಟಯರ 6ರಸಿ ಪ್ರುವವರದ | | 
ಬಿಡುಗುಖಲೆಂದು ಕೆಳುಹಲು (ಬಾರೋ. ೩೪.೧) (ಸದರ, * - ಇಷ್ಟು) «| 
ಸಡಪ್ಯಡ (ಬಾ). ೧. ಚುರುಕುತನ ; ಲವಲವಿಕೆ; ಉತ್ಸಾಹ : 'ಸಡಪುಡಂಗೆಯ್‌" | | 
ಪರಾ. ೨. ವೇಗ ; ಶೀಘ್ರಿತೆ : “ಸಡಪುಡನೆ' ಪರಾ. "ಚಡಪಡ' ಹೋ. 
ಹೇ. 8 ತಮಿ. ಆಟಪುಟ ಆ ಮಿತಿಮಿರಿದ ವೇಗವನ್ನು ಹೊಂದು) 
ನಂಪುಡಂಗೆಯ್‌ (ಕ್ರಿ). ಚುರುಕುಗೊಳ್ಳು ; ಉತ್ಸಾಹಿಸು : ನೆಗಟ್ಟತ್ಕುದ್ದ 
ಶವೋಗ್ನಿಯಿಂ ಸಾಡದಿಕಂ ದೇವಂ ಬಟ್‌ಕೈಪ್ಮವನ್ನೆಗಮಾ ಶಬ್ಬಿಯರೆಎತ್ತಿನಿಂಳ್‌ | ಆ 
ಸೋ ಸುಸದಖಕೆ ಪ್ರಡಿಡಂಗೆಯ್ದುರ್ಬೆಂ (ಅಜ ೬-೬೪). (ಸಡಪುಡ 4 ಕಯ್‌ | 


೮೨೯೪ 


[ 


ಅಂದ : ಆ ಪಟ್ಟಣಮಿಟ್ಟಗಲಡೆದು . . . ಇಬಿದಿರರ ಬೆಂಬಲ ಸಿರಿಯ ಸಡಾರಮಂಿ | 
( 


ಸಡಿಲ್‌, 


ಸಡಪುಡನೆ, ಸಡಹುಡನೆ (ಅ). ೧. ಕೂಡಲೆ ; ತಟ್ಟನೆ ; ಶೀಘ್ರವಾಗಿ: 
ಎಡೆಯಾಡುತಿರ್ಪ ದೇಗಾದೆ ಕೆಡೆನಂತಿರೆ ಶಂತು ತೀರ್ವಾದುಐ ಹತಳಾಯಂ 6ಡೆವುದು 
ಉಣಲ್ಕಲ್ಲದ ಸಡವಪುಡನಲ್‌ ವದ್ಮನಣಾವರಾಯುವ ತದಿಲರಿ (ಅರ್ರಕು. ೪-೧೧). 
ಸಡಹುಡನೆ: ೨. ಓತಪ್ರೋತವಾಗಿ ; ನಿರರ್ಗಳವಾಗಿ : ತೊಡರೂಳೆಂದಿ ತೋಜದೆ 
ದತ್ತಂ ಮಡಿದ ದದದೆಡಹಿಬಾರದೆ ಸಡುಔಡತಿಹುಡಜೋದುವುದು ನೇರಬೋದಂ 
ಬಿಧೆಯೊಳ್‌ 4 ಸೂಳ್ಳಿಸು. ೧೩ -ಒಾ). 

ಶಡತುಡರಾಗು ಇ ತದಕಿಸು; ಚಡಪಡಿಸು: ಸಡಹುಡವದ್ದ ಕಟ್ಟೆ ಕೊಡೆ 

ಸಂತಸದಿ ಪಜಗಡೆ ಬರ್ಪ ಕನ್ನಡಿವಿಡಿದಾಳೆ. . . ಒಬ್ಬೆ ಬೆಡಂಗಾಳ್ಲು ಕಣ್ಣೆಡಿಬದೆ 
ಪಂಡರಾಸದ ವಿಳಾಸದ ಖಎಳೆಯರೊಪ್ಬಿ ತೋಟ್‌ದಲ್‌ (0 ಶರಾ, € ೧೦೩). 
'ಚಡಪಡನೆ' ಪರಾ. (ಸಡವುಡ * - ಅಲ್ಲ) 

ಸಡದು (ನಾ). ತೊಡರು ; ಬಂಧ (7) : ಬಡಿಸುದಾರದ ಸಡರು ತನ್ನದರ ಕೋಟಿ 
ಮಗುಳೊಂದುಗಿಸಿ ಬಹ ಸಾಟಿಯನುವುಗಳ ಮರ್ಮುಂಗಳಂ ಚನ್ನಾಗಿ ಭೇದಸಯ್ಕ್‌ದು 
(ವೂಕಾರಾ ೩ -೨೬-ಒಣ), |?) 


19| ಸಡಸಡೀತ (ಗು). ಸ್ಪಷ್ಟವಾದ ; ನೇರವಾದ : ಆಕಿ ಖಡಸರೀತ ಓಂದು ಮುತಿನ್ಕಾಗ 


ಹೆಳಿದಳು (ರ್‌. ೧೪): ಸಡಸರೀತ (ಸ್ವಷ್ಟ) -ನಾ ಸಡುರ್ಯತ ಹೇದು. (ನಾಮು 
(<- ಮುರಾ ಬಡಸದ) 


ಸಡಾಳ (ಗು). ಕಾಂತಿಯಿಂದ ಕೂಡಿದ; ಪ್ರಕಾಶಮಾನವಾದ : ಉದನ ಕಗ್ಗ 
ಮೊಲೆಯ ಸಡಾಳ ದೃತ್ತಶಮುಂದೆ ದ್ವಿತೀಯಸಂತಲೆಯನಿತ್ತಳು ಕೋಯದಾತ್ಸಿ (ದೂತ. 
cas WM 

ನಡಿ (ನಾ). ದೂರು ; ಬಯ್ಗುಳು ; ನಿಂದೆ : “ಸಡಿನುಡಿ' ಪರಾ. 

[ದೇ. ಕತೆಲು, ಸಂ) 

ಸಡಿನುಡಿ (ನಾ). ಅಪವಾದ; ದೂರು; ನಂದೆ : ಧರ್ದುದಾಸರ ಗೃಷಕ್ಕತ್ಕ 
ವಿಷಯವನ್ನು ಕುರಿತು ಇತರರು ಸದಿಮುಡಿ ಮಾತಗಳನ್ನಾಡಿಕೊಳ್ಳತಕ್ಕದ್ದು ಇರುಗೆ 
೬೬೬ ತಲೆತಗ್ಗಿಸುವ ಹಾಗೆ ಮಾಡಿತ್ತು (ಅರ. ೧೫). ಓಡು ಮುದಿ) 

ಸಡಿಫಡ (ಅ). (ತಿರಸ್ಕಾರ, ಕೋಪಗಳನ್ನು ಸೂಚಿಸುವ) ಒಂಡು 
ಅನುಕರಣಾವ್ಮಯ : ಸಡಿಫಡ ಸುರೇಂದ್ರಮಂತ್ರಿಯ ದೆಡಂಗಿದೇಕೆ (7೦% ೬-೬೬); 
ಅವಿಚಲಿತಧ್ತಿ ದ್ರಯುಳ್ತದು ಇವಗಡುವನೇ ಶಂತಿವರ ಕೊಂಡವರ ಸರಿಭಡಯೆಂಬನಲ್ಲದೆ 
ಭ್‌ಕ್ತದೇಂತಾಗಿ (ಬತಹು ೪-೩೩); ಕಡುಗಲಿಯು ವಿಂಧ್ಮಿಕದ: ಕಾಣುತೆ 
ಸಡಿಧಡಂಜದಿರೋಡದಿರಿದೊಗ್ಲೊಡೆಯುದಿರಿ . . . ಎಸುತ ಬಡಿಸೆ ನಾಯ್ದಳನು 
vex mu MoE) 

ಸಡಿರ್‌, ಸಡಿಲು, (ಕ್ರಿ). ೧. ಅಳ್ಳಕದಾಗು; ಬಗಿಯಿಲ್ಲದಂತಾಗು; 
ಶಿಥಿಲವಾಗು: “'ಖಡಿಲ್‌-ಸ್ರಂಯನೇ"' (ತರುರಾ?); ದಗಿದದುರ್ದಿರ್ದ್‌ ತೋಳ್‌ ಖಡಿಲೆ 
(ಕಲಾ ೨-೧೫); ಸುರತುಮಿಏಂ ಶವಿಲಳ್‌ಯದೆ ಭರದಿಂದದುರ್ದ ಬ್ರದಷ್ಟು ೫೦ಲದ. 
೬೬ ಔದೆದಿರ್ವರ್‌ (10೩ ೩-೬೧); ಮುಡಿಯಲರ ಕೆದಚ್‌ಳೆಯ ಕೇಶದ ಸದಿಲಿದುಗ್ಗತ 
'ಐಟದ ಸೆಜಗಿದ ಮಡದಿಯರ ದುಂದೆಯಲಿ ಬಂದಳು ಕೌನಲಾದೇವಿ (ಕಲಾ ೨-೬-೨). 
೨. (ಆಲಂ) ಹಿಮ್ಮೆಟ್ಟು; ಹಿಂಜರಿ : ಸಡಿಲ್ಡರ್ಗ್ಗೂರ್ಜ್ಗರಸ್ಸ್ವಂಚಳಓದರಧೀರ್‌ 
ಡರ ಚೋಳಾದಿಛೂಪರ್‌ (24. 1೩. ಶಿಳಾರಿ. ೧-೪; 1047). ಸಡಿಲ್ಮು : ೧. 
ಉಡುಗೆಯಮುಟ್ಟು ನಡಿಲಿದರೆ ಅಚ್ಚೆ ನಾಟ4ೆಯುಯಿತ್ತೆಂಬ ಮಡಿ ದಿಟಜಾಯಿತ್ತು 
(ಬನನ ೬೬೫); ಕಮ್ಮೆಣ್ಣೆಯಂ ತಂದು ಸಶಿಯರ್ಟೆಡಂಗಿ ಒಳಲ್ಮುಡಿ ಸಡಿಲೆ ... 
ಗೌಡಿಯಂದೊತ್ತುದಲ್ಲಿ (ಹರ್ಮಂ ೩.೪೨); ಸದಿದಕ್ಕೆಯ ಸಡಿಲದ ನೇತಗಳಿಂದಲದರಿ 
ರ್ಧಕೊಬ್ಬದರಂದು (ಪವಿ. ಗು-ಇ೬). [ದೇ. 8ತೆಲು. ಸಡಲು, ಬಳ್ಳಾ, ಕಲು] 

ಸಡಿಲ್ಕ್‌, ಸಡಿಲ, ಸಡಿಲ್ಮು (ನಾ). ಅಳೃಶ; ಬಿಗಿಯಿಲ್ಲದಿರುವುದು : “ಸರಿಲೆಪಲ್‌ 
ತದ್ದೈಧಿದಂ ದೆರ್‌" (ಜಪ. ೧೦೫). ಸಡಿಲ : “'ಶಿಥಿಲಂ ತ್ಹಥಂ ಬಾಲದುನ್ನುಂ"" 
(ದುರ್‌ಲಾ ಉಟ); ನಸು ಸಡಿಲ ಬಡೆ ವಾಘೆಯಲಿ ಟಗಿದುವು ರಥದ ದಾಜಿಗಳು 


ಸಡಿಲ ರಣ ಸಮ್ಮ$ 


(ಬನಾನಾ ೨-೨): ಸರಪಣೆಯು ಅಳತೆಯ ಮೇದೆ ಬಹಳ ಯಳೆಯಲೂ ದಾರದು | | ಆಮುಶೆಯುಂ ಭೋಂತನೆ ಸಿಲ್ಲಿ ಓಂ ಲಿ। ಮಣಿ ಮುದಿ (ಹಣದ ೧೨ ಗಾ... 
ಬಹಾ ಸಯಿಲವೂ ಬಿಡವಾರದು (ಛಾ. ೧). ಸಡಿಲ್ಮು: "ಸಡಿಲುಗಚ್ಬೆ' ಪರಾ. | ; ದಲ್‌, * -ಡು) 
ಸದಾಲವಾಗು. ಹುಲಾಗು ಇ ಅಳ್ಳಕವಾಗು; ಬಿಗಿಯಿಲ್ಲದಾಗು; ಶಿಥಿಲವಾಗು: (ಸಂಿಲ್ವಿಡಿ (ನಾ). ಅಳ್ಳಕವಾದ ಮುಷ್ಟಿ ; ಶಿಥಿಲವಾದ ಹಿಡಿ: ತುರಿಗಾಯನ. 


ಬೇಲದೆಲೆ ೮% ಸೇ ೧ ರಲ್ಲಿ ಬೆಟ್ಟುಪ್ಪು ಗ ೨ ಸಂಕ ಸಕ್ಕರೆ ಗ ೩ ತೂಕ ಸರ್ಪಕೂಡಿಸಿ | | ಸದಿಲ್ಫಿದಿಯಿಂದ ಒಲೆಯನ್ನು ಕೊಂಡು, ಓದಿಕೆದೇಳ್ವಿದು (ಟ್ಯುಟ 3೦-೧). 


ಸೇವಿಸಿದರೆ ಜಾಲ್ಕಾ ಘಳಿಗೆಯಲ್ಲಿ ದೂತ್ರ ಸಡಿಲಬಾಗುವುದು (ಬಸ್ಯ ಹು. ಊಜ); | $| ಲ್‌, + ಎಡ] 
ನಿದ್ದೆಯ ಹೊತ್ತಾಯಿತೆಂದರೆ . . . ನೆರಗಳು ಸಮಿಲಾಗುತ್ತವೆ (ಮಾರಾ ೪-೧). | ಸಡುಕು “ಸಡರು' ನೋ. 
(ಆ ಚಡಿಲ್‌,./ ತುಳು. ಸದಿಲ್‌; ಕೊಡ. ಸಡಲ; ಕೆಲ. ಬಿಡಲು. ಸಲ್ಲು, 1 ಬ್ರಾ. | | ಸಡುಗುಡ 'ಸಡುಗುಡು' ನೋ. 
ಸಾಲ.! ಮರಾ, ಹೋರಾ .1 ಓಂ. ಶಿಥಿಲ। | | *ಡುಗುಡು, ಸಡುಗುಡ (ನಾ). ಗುಂಪುಗೂಡಿ ಆಡುವ ಒಂದು ಬಗೆಯ 
ಸಡಿಲ "ಸಡಿಲ್‌' ನೋ. | ಆಟ ; ಗುಡುಗಾಟ ; ಕಬಡ್ಡಿ : ಸಯುಗುಡುಪಾಡಯಿವ ವಾಲಕನಂತೆ ನಾನಡದರಿಸಿ 


ನಡಿರಾಕ್ಕೆ (ನಾ). (ಅಲಂ) ಬಿಗಿಯಿಲ್ಲದ ಆಳ್ವಿಕೆ ,- ರಾಜ್ಮಭಾರ: ಕಯ್ದ pl ಹೋಗಿ ಕೆಯದೆನಬಡೆ ಅಳ್‌ದಿಗೇಳೆ ಗೆಲ್ಲಸೋಲು (ದೂದಾ, ೯೫-೬೯೬) ; ಹಿಡಿಗೆ 
ಬಂದಂದಿನ ಸರುಲಾಳ್ಮೆಯ ಆ ಸಣ್ಣರಾಲ್ಮದನ್ನ ತರುದುರೋದನ ಸರೃಸ್ತಗಳ ಸಂದೆಯಿಂದ ಹಿಳ್ಳಾಲಗ್ಗೆ ಸಡುಗುಡು ಮೊದಲಾದ ದುಕ್ಕಳಾಟದ ಳಡುವಡಗರದಿಂದಾಡುಹಿಪಹು 
ಸಂಭಕ್ಟಿಸಿ (ಮಾತ್ರತ. ೧೨-5೬ (ಡಲ (ಆ ಸಡಿಲ) * ಆಳ) 1 as ೧೯-೧೯೬) ; ಸಡುಗುಡು ಲಗ್ಗೆ ಹಿಡಿಗದಡೆಗಳಿದು ರಾಜಬುತ್ರರಿಗೆ 

ಚಾಲಿಕೆ, ಸಡಿಲ (ನಾ). ಆಳ್ಬರವಾದುದು : ಶೈಥಿಲ್ಕ : ನಾಮಗಳ ಸಡಿಬಿಕೆಯ | ("ರಾಖಾ ೩೦-೧೬೨, ಪದುಗುಡ : ಸಡುಗುಡಂ ಸಂದು ಬಗಿಹಲ್ಲೆ ದಜಿಗಳಾಬದಲ್ಲಿ 
ಕರಸಂಧಾವಗಳ ಶೈಲಗಳ ಸ. ಎ ಬಎಿಧಾವ೦ಟ್ಟಾಡಿದರು ಹ೦ಪ೦ದಕೃರಬ್ಬರಿಸೆ ಮಹುಗೊಂಡಾಡಿ ಟೆಳೆದು ಜದ್ವನವಾಗಿ (ಸಡ್ಮುಳಿ. ೧:೯) : ತೊಡೆಯ ತುಬ್ಬುವರಂತೆ 
ee ee ಸಾ 'ತಂಧಿಷ ಪ್ರವರಂ, ಶ್ರಂಯೀಯಂ, ಶ್ರಂಧ್ಧಂ- ಈ ೪ [14] ತಬಷುಬನೊದಗಿ ಕಾಲಿಡುವುದು ಕೆಗೆಡತ್ತ ಮತ್ತೆ ಜಡುಲ್ಲದೊನೆದು ವಡೆದುದದು ಬನದ 

"ye. (ಹರದ, 4: - dl ಸಡುಗುಡಸಾಡುವಂದದೊಳು (ಬಡು ೨೯-೬೪) ; ಒಂದೆಡೆಯೊಳು ಸಡಗುಡನಾಡುದ 

ross ಣು ಅಳ್ಳಕಮಾಡು; ಶಿಥಿಲಗೊಳಿಸು : ತಡತಡಿಸಿ | ಮುದ್ಧಂದದ ಕಂಡಳಾ ನೀರೆ (ಪ್ಲಾಜಾ ೨ ಸು), (ದೇ. 8ತಮಿ. ಚಬುಳುಟು) 
ಯತಿಯಎಂತಿರೆ ಶಂಡರ್ಟ 6ಡೆವೇಟ್ಕೊಡಳ್ಕುಟುದು ಯತಿಧಂಗಂ ಸರ. | ; ಸಡೇ (ನಾ). ಒಂದು ಬಗೆಯ ಸಸ್ಕ : ಈ ವೇರಲಗಿಡಗಳಿಗೂ ಸಡೇದ ಗಿಡಗಳಿಗೂ 
ಡ॥ಿಲಿಸದಲಸದ1ದ10 ವೇಚ್ಚ್‌ಡೆಯೊಳ್‌ ವಿರ ವೇಬಲಾರ್ಪೊಡಂತದುದೋಹು (ಬರಾ | , ಗೊಬ್ಬರ ದೇಳಾಗುವದಿಲ್ಲ (ತ್ರ, ಗಾ೬ "ಸೆಡ್ಮೆ' ಹೋ. 1 
0-೩೩), ಬಡದ ದೊಗೆ ಸುತ್ತ. ತೋಳಂ ಸರಿ! ಕಾಗ ಡ1ಲಿಸಲಾ ಬ್ರಾಣದಲ್ಲರರ್‌ || ಸಡ್ಡ (ನಾ). ಕೈಲಾಗದುದು ; ಬಲಹೀನವಾದುದು : ಸುಖಾದ ಎತ್ತು ಹ್ಹಾ. 
ವ್ರಾಣದುನಂದೊಡೆಗಳೆದರ್‌ (ಇ೦ತು. ೫-೨೪), ಸಡಿಲಿಸಿದಳು ದುಕೂಲವದು ಹೆಡ್ಡ ತರದೇಡಿ (ಊಂ). 
(ತೊರರಾ, ೨-೧-೪೧). ಪಿ. ಕಳಚು; ಬಿಚ್ಚು : ಬಿಡಿಸುತ್ತುಂ ದೆಳ್ಳಾರದುನದಿಯಿಡು ಸುಡ್ಡಸಬಡೆ 7 ಬಲಹೀನನಾದವನು ; ನಿಷ್ಠಯೋಜಕನಾದವನು : 
ಕಾಗದಮೆದೊಯ್ದಮಿಸು ನಾಯಿಗಳಂ ಸಡಿಲ ಡ10ಿತು ಹಾಲದುನೆನುತುಗ್ಗಡದಿಂ ಫಾ ಭ್ರರ್ಥಸಾಸ್ಗಸ್ಟಾ ಕ; ಒಳ). 
|| (ಜೇ. ಕತೆಲು. ಸಡ್ಡೆ ಇ ಬಡ. ಅಲ್ಲ) 
ಚೋಲಾದಳಿಗಳಳಿದುದು (ಎರ್ಕಾಡ್ರೂ ೫-೧). ೩. ಚದುರಿಸು; ಬಿಕ್ಕಾಬಾಲು |೧| ಸಡ್ನಕ “ಸಡ್ಡುಕ' ನೋ. 
ಬಡವಾಗ ನರಾ ಉತ್ತಯ್ಯ ಹ ಸಡ್ಡನೆ (ಅ). ತಕ್ಷಣ ; ಕೂಡಲೆ ; ಥಟ್ಟನೆ : ಅಷ್ಟರಲ್ಲಿ ಆದದ ಎದೆಯ ಮೇಲೆ ಆ 
೧೬೪೪), ೪. ಕಳೆ: ತೃಜಿಸು : ಮರಾಳಲಾ ನೀನಕ್ಕ ಮುನ್ನೇವಿರದ೦ಿದ್ದನೆ. ಕಮದ ಹಾರೇಕೋಲು ಸಡ್ಡಲೆ ಬಿತ್ತು (ಹಹ. ೩೪). |ನಮ್ಮ 4 - ಅನೆ! 
ಬಳಿಳಲೀಗಲಿ ಹುರವನು ಸಡಿಲ೩ದನೇ ಅಜ/ಗಣ್ಣವಾರೆಂದು ಐರಿಕಿಸದೆ ಹಂಬಲಿಸರೇತಕೆ | | ಸಡ್ಡಾಳು (ನಾ). ಬಲಹೀನನಾದವನು ; ಕೃಶಾಂಗನಾದವನು : ತೂರ ನಡ್ಡಾಳು 
(ರಾಳ ೧೨.೩). ೫೬ ವಿನಾಯಿತಿ ತೋರಿಸು : ಅಂಗಡಿಯವರು ಖಲೀದಿದ | ಎಂದು ಹೇಳಿದೆ. ಧಾರೀಯಲೆಲ್ಲಾ ನಾಧಾರಣದಾಗಿ ಸಡ್ಡಾಳುಗಳೇ (ಬ್ರೋ ಒಸಿ: ಬಾಮ 
ಆದಳಿಗೆ ತೃಲ್ಪ ಖರಿಲಿಸಿ ಹಣ ತೆಗೆದುಕೊಂಡಿದ್ದಾರೆ (ಊಂ). ಸಡಲಿಸು : ೧. ಸಲೆ [೫] ಸಡ್ಡಾಳು. ಬನ್ನ ಆರೋಗ್ಮದು ಚೆನ್ನಾಗಿಲ್ಲ (ಹಲಾ ೧೫೫) 


ಮುಡಿಯ ಸಡಲಿ(ಹಾಳಾಿ ಸಲಿಸಿಕಿಪುದುಂ ಕೆಲವಂ ಮೋಟ್ಟಂತೆ ವೀರನಂ ಮೋಡುವುದುಂ | | (ಡ್ನ * ಆಳು, (ಆ ಅಳ್‌) 
ಬಲ್‌ - ಇ) ಉಂಟಾದಂದ್ನು ವಾರ ಮೋಡಿಕೊಂಡೇದು ಯೆಂದು ಒರು ಕೆಟ್ಟು ಕ್ರಯ (ಮೃಧು 


(ಬರತ 7-1೬; ದಾರು ನನ್ನ ಓಡಿತದನ್ನು ಸಡಲಿಸಿದೆ (ಹರ್‌, ಇಒ). ಒಳ ಟು ಎ ಸಮಸ 


ಸೆಡಿಲ್ಲು 'ಸಡಿಲ್‌,' ನೋ. ೫೬ ೬-೨: ಜೂ). "ಆಡ್ಡಿಸಡ್ದಿ' ಪರಾ. (1 
ಸಡಿಲು "ಸಡಿಲ್‌' ನೋ. | ಸದ್ದು, ಸೆಡ್ಡು, ಸೊಡ್ಡು(ನಾ). ೧ (ಕುಸ್ತಿ ಮಾಡುವ ಪೂರ್ವಸಿದ್ದತೆಯುಗಿ) 
ಸಡಿಲುಗಚ್ಚೆ (ನಾ). ೧. ಅಳ್ಳಕವಾದ ಕಚ್ಚೆ. ೨. (ಅಲಂ) ವ್ಯಭಿಚಾರದ ಭುಜ ಅಥವಾ ತೊಡೆಯನ್ನು ತಟ್ಟುವಿಕೆ, - ಚಪ್ಪರಿಸುವುದು : ಚಡ್ದೀಹಾಳುತ 


ನಡವಳಿಕೆ : “`ಸಲುಗಚ್ಛೆಯ ಗೌಡ'' ಎಂದೂ ಜಸ ಅವನನ್ನು ಸಂಬೋಧಿಸುತ್ತಿದ್ದರು ಸಡ್ಡರು ಹೊಡೆಯುತ ಉುಸ್ತೀಯಾಡುಜದೈೆ (ಟ್ರಹ್ಮಜಃ ಮ). ಹೆಡ್ಡು: ೧. 
(ಮಸತ. ಬ ಸಡಿಲ (ಇ ಸಡಿಲ) + ಉಟ್ಟು) *ಸೆಡ್ಡುಹೊಡೆ' ಪರಾ. ಸೊಡ್ಡ್ವು : ೨. ಸವಾಲು ; ಸ್ಪರ್ಧೆ : ಹಾಕಿದವು 
ಸಡಿಲುದಾಯಿ (ನಾ). (ಆಲಂ) ಗುಟ್ಟು ನಿಲ್ಲದ ಬಾಯಿ : ಆತನದು ತುಂಬ ಸೊಡ್ಡನೀಗ ಜೀವ ಶಿವರುಯಂಬದಿಗೆ (ಟದಾದ. ೧೪೯3) 
ಸದಿಲುಲಾಯಿ (ಒರುಆ ೧ ॥ಸದಿಲು, ( ಆ ಸಿಲ್‌) 4 ಬಾಯಿ, (ಆ ದಾಯ್‌)) | [ಅ- ತೆಲು. ಚೆಡ್ಡು ಐ ತೊಡೆಯನ್ನು ತಟ್ಟು) 
ಸಡಿಲ್ಕೆ "ಸಡಿಲಿಕೆ" ನೋ. | ಹಡ್ಲು (ನಾ). ಸಮ ; ಸಾಟಿ : ಬಮ್ಮ ತಂತ್ರಗಳದು ದೊಡ್ಡದಹುದು ತಂತ್ರಗಳಿಗೆ 
ನಡಿಲ್ದು (ಕ್ರಿ). ೧. ಅಳ್ಳಕಮಾಡು ; ಸರಿಯ :""ಐಲ್ಲು- ಶೃಥಿಲ್ಮೇ"' (ಕಮಲಾ: | i ಸಡ್ದಲ್ಲವಿನ್ನೊಂದು ಮಂತ್ರವ್ಯಂಟಿದ ನೋದಿರೆಡ್ಡಳಜ್ದದ ಮುಳ್ಪೆನೆಂದ (ಅಂಡ. ಇ ೧೯೩). 
ಪೂರೆದೋಣ' ತೊಬೆಲರ್ಫೊಲೆದೊರೆಯುಂ ಸಡಿಲ್ಲೆ ಇಡು ಪೊಂಗಿರೆ ದುಲ್ಲಿಗೆಗಳ್‌ | : m 


| ಸಡ್ಡುಕ, ಪಡ್ಕ, ವಡ್ಡಕ, ಸಡ್ಡಕ, ಸಡ್ಡುಗ (ನಾ). ಹೆಂಡತಿಯ ಸಹೋದರಿಯ 
ಗಂಡ: ಒಂದು ಮನೆಯ ಹೇಜ್ಡುಗಳ ತಂದು ಸಡ್ಡುಳರೊದು ದಾಳ್ಯದರುಂಟು ಕೂಡಿ 
(ಅಂಡ 30-೩೬೩) ; ಸದ್ದುಳುನ ಖುಿಸರಿಸಿದೆಂಬದತೀರ್ಶಿ ಸಾಳಯೇಶ (ಅಲ. ೧೦:೪೫). 


ಐಖಂಯದೊಳ್‌ ಬರಿದೊದೆ (ಅಲವಿ ೧೧7೧೫೬): ಮೆಲ್ಲಮೆಲ್ಲನಾಲಿಂಗಸಮಂ ಸಡಿಲ್ಲಿ 
ನಡೆತಂದು (ಒಂರ. ಇ ಇಂ). ೨. ಕಳೆಟು; ಕಳೆ : ಜರ್ವೋಪವೀತಮಂ ಸಡಿಲ | ಆ 


ಯಭೋವದೀತದಮುವಮರ್ಚ (006 ೧೦:೬೧ ಆ), ೩, ಇಳಿಸು; ಸರಿಸು : ಎತ್ತಿದ 


ಸದ್ದುಗ 


ಹಡ : ಆತ ದನ್ನ ಹಡ್ಕ (ಉಂ. ೬೩) ; ನನ್ನೆ ಷಡ್ಮ ಪತ್ರ ಬರೆದುಕೊಟ್ಟದ್ದ 
(ವೈದ್ಯದ ಇ) ಪಡ್ಡಳ : ವಿಜಯವರ್ಮಕ್ತಮಾವಾಲ ಸರಸದಿಂ ನ್ನ ಹಡ್ಡಕರಾದ 
ದರಳುುದುಧೃಜರ ದಂದುಗೂಡೊಂದು ವರಜುಶುಧಲಗ್ಮದ ಪತ್ರಮಂ ಬರದು | 
(ಗಂ ೧೩೦೪); ಶವಗೆ ಹಣ್ಣು ಕೊಟ್ಟು ಮುದವ ಇತರ ಅಳಿಯಂದಿರು ಎಂದರೆ , 
ಜಡ್ಗಳರು (ಇದ್ದು. ೫೪೬). ಸಡ್ಡಕೆ : ತನ್ನ ಸಡ್ದಳವನ್ನು ಶಪಿಸುತ್ತ ಉಡುಪಿ 
ಲಳ್ನ್ಮಣುಟಾರ್ಯ ಕೈತೊಳೆದ (ಸಂತ್ಕಾಲ ೬); ಸಡ್ದಕುಗಿಂತ ನಂಬನಿಲ್ಲ, ಲಡ್ಡಿಗೆಗಿಂತ | 
ಇಶ್ಮಾಯಎಲ್ಲ (ಣದ, ನೆಮ್ದೆಗ : ನಮ್ಮ ಗುರಿಕಾರರು ವಾಠಂಪಲ್ಳಿ ಆ ಗುಂಜಾರರ | 
ಸಮ್ಮುಗರಾದರೇಯ? (ಮಯ ೧ಟ) ; ಮಮಾ ವು | 
ಮುಡಿ ಕಳುಹಿಸುವುದಾಗಿ ದಿಮಾದರು ಭರವುರೆ ಕೊಟ್ಟದು (ಕಂತ್ಮಾಒ ೧೦). 
ಓದೇ. 8 ತಮಿ. ಉಸ್‌; ಕುಳು ಸಡ್ಡ್‌ಕೆ; ಕೊಡ. ಸಡ್ಡ್‌ಗ; ಇವ hol 
ಹಡ್ಬಳುಡು, ದಡ್ಮಲಡು. ವಡ್ಮಲಂದು। | 
ಸಡ್ಜುಗ 'ಸಡ್ಡುಕ' ನೋ. | 
ಸಮ್ಮಗತನ (ನಾ). ಪಡ್ದಕನಾಗಿರುವುದು : ಭಾಬಾನಾದದ ಎಡಿಬರನಿಗೂ ಡಿ. | | 
ಕಮಿತಯಿಗೂ ತಾಚಾ ತಾಚಾ ಸಡ್ಲುಗತಸರಿದೆ (ದೇವರ. ೧೨೦). ಕ 
ಓಡ್ಜುಗ (4 ಸಡ್ಡುಳ) 4 - ತಹ) | 
ಸಡ್ದುಗಾಣ್‌ (ಕ್ರಿ). ಧುಜ ಅಥವಾ ತೊಡೆಯನ್ನು ತಟ್ಟು : ಒಡ್ಡಿದಂಭತ್ತೈದು 
ಪ್ರತ್ಯಶಿಗಳಿದ್ದರದೂಡ್ದಾಗಿ ಏಲ್ವುದಂತವನು ಸಡ್ಡುಗೂಡುದುರಿಸಿ ಬಡುಮುನ್ನವರರಣೊಡ್ಡಿವ 
ಛಕ್ಕದೆಂತೆನಲು (ಅಂಜ ೩೪-೬೬ ಗ್ನು ೪ ಕ್‌) 
ಸಡ್ದುಗೊಳ್ಳು “ಸಡ್ಜೆಗೊಳ್‌' ನೋ. [ 
ಸಡ್ಡುದತನ (ನಾ). "'ಶಾತ್ಮ, ಒರಟುತನ" (ಹಾಗ ಕೋಶ) 
ತಪ್ಪದೊಳಿಕ್‌ಳ್‌ ಗಡ್ಡೆಗಳಂ ಮೆಲ್ಲಾ ವನ್ನ ಮಚೌಗಳನೊಂದೌ ಸುದ್ದುದತವಾಂ ಮೋಜಿವೆ 
ದಡ್ಗೆಯುದೇತೆಣದ ಮುತು ಬೆಲ್‌ಅಮೆನಗ (ಹಾಲಾ ೬-೧೬ ೪೨). 
ಜಡ್ದುವ್‌ 4 - ತಾ) 
ಸೆಡ್ಡುಹೊಡೆ, ಸೆಡ್ಡುಹೊಡ (ಕ್ರಿ). ೧. ಭುಜ ಅಥವಾ ತೊಡೆಯನ್ನು ತಟ್ಟು,- 
ಚಬ್ಬದಿಸು: ಉುಶಾಧಿಪತಿಯು ಕೈಲಾಸವರ್ಮತದನ್ನೆ ಎತ್ತಲು ಸದ್ದ್ಮುಹೊಡೆದು ಮುಂದ [26 
ಬಂದಂತೆ ಎಮಿಸಿತು (ಖುಯುಅ. ೯೨). ೨. (ಅಲಂ) ಪ್ರತಿಭಟನೆ ತೋರು ; 
ವಿರೋಧವನ್ನು ವೃ್ಮಕ್ತಪಡಿಸು : ಎಷ್ಟೋ ಸದಸ್ಮರು ಸರಕಾರದ ಏರುಡ್ಡ 
ಸದ್ಮುಹೊಡೆದದು (ಗೃಹರಾ ೧೦೦1: ಕಲಿಗೆ ದಬ್ಬಾಳಿಕೆಯನ್ನು ಪ್ರತಿಭಟಿಸಿ ಸದ್ದುಹೊಡೆದವು 
(ಇಚ್ಛಾ ಆ). ಸೆಮ್ಮುಹೊಡೆ : ೧. ದಂಬನು ತಎಡೆಬಂಿದು, ಜಿಡ್ಡುಹೊಡೆದು- ಹುಚ್ಚರ 
ಹಾಗೆ ಕಲ್ಕುಡಪಂತೆ ಲಗೆಯತೊಡಾದನು (ರಬ. ಇ ಪಿ. ಲೋಕದ ಎದುರಿಗೆ | ೫ 
ಲಾಗ ಜಾಹಿ ಸಡ್ಮಹೊಡದು, ಸಲಾಮುಮಾಡಿ . . . ಬೇಡುತ್ತಾರೆ (0೪೩ ಇ) ; | 
ಊರಿಗೆ ಪರೇ ಹಿಟ್ಟಾಗಿ ಸೆಡ್ನುಪೊಡೆಯುತ್ತಿದೆ (ಮಾಲ್ಯ, ಲೂ). 
ಜಡ್ಡು. ಹೊಡೆ, (- ವೊಡೆ,)! 
ಸಡ್ಲ, ಚಡ್ಡೆ, ಛಡ್ಡ (ನಾ). ೧. ಶ್ರದ್ದೆ : ಆಸಕ್ತಿ ; ಆದರ : ಸತ್ತ ಮುತ್ತಯ್ಕನ 
ಹೈಕಿಗೆಯನಿಂದೆ ಸಡ್ಡೆಯಿನಾಗಿಸಿ ಬುದ ಬೆಂಬ್ಮು ರಳ್ಕಸಿಯರ್ಗ ಎಧ್ಗುಡಗಿರೆಡೆಗೆಯ್ಸುಂ | ಇ. 
(ಉಡಪಿತ್ರ, ೧.೨ ೧೨); ಎಲ್ಲ ತಿಳಿದನು ಕಳೆದು ವಗ್ಗದಾಯ್ತಚ್ಛರಿತೆ. ಗಳಹುತಿಹೆವಳಿದು 
ಬಲ್ಲರ ನಡ್ಡೆಯ (ವಸರೇ ೫೦-9೪): ಗಾನದ ಅಧ್ಕೆಸು ಕಲೆಯಿದಲು ಒಲೈಬು ಸಡ್ಜೆಯಿಂದೆ | | 


ಡೊಡ್ಡರೊಡ್ಡದರ ತೃಣವಪ್ರತಿದಶ್ತಿಯಿಂದೊಡ್ಡಣದೊಳು ಸಿಂಧಾಸುತರು ಚಡ್ಡೆ 
ಮೂಡಿದುದಿಲ್ಲ (ಕಮನ ೫-೬೦) ; ಚೆಡ್ಡೆಮಾಡದೆಯರಿಬಲದ ಕಡ್ಡಿಗೆ ಬಗೆಯದೆ 
ಉಳಗದೊಳಗಿರ್ದರೆಷ್ಟೆಯಾಳುಗಳರ್ನೇದೆ೦ಬೆ (ಅಂಡ. ೨೪-೧೨). 

ಓಪ್ರಾ ನಡ್ಡಾ, ಸದ್ದಾ. / ರಂ. ಶ್ರದ್ಧಾ. / ಶಮಿ. ಚಟ್ಟೆ, : ಶೆಲಾ. ಸಡ್ಮ| 


{3 ಚಪ್ಲಿ, ಸೆಡ್ಡೆ (ನಾ). ೧ ಬೀಜವನ್ನು ಬಿತ್ತಲು ಉಪಯೋಗಿಸುವ 


'ಬೊದು ಬಗೆಯ ಉಪಕರಣ : “ಬಾದಿ ಕೂಪ್‌'ಗೆ ಸಡ್ಜೆಯಡ್ಡಯಲ್ಕುಂ"" । ವರ್ಣಾ 
೧೦೯-೧): ಕಾಲಲ್ಲಿ ಕಟ್ಟಿದ ಷಡ್ಡೆಯ ಕೇಳುವದರಿಲ್ಲ ಕೈಯಲ್ಲಿ ಓಡಿದ ರಜನ 
ಬೇಡವಂಬವರಿಲ್ಲ ಸಡ್ಜೆಗೆ ಮೂಳು ೪ನೆ ಒಂದು ಬಿತ್ತುವಟ್ಟ (9ಗ್ಕಾಕಾಂ. 29). 
"ಅಕ್ಕಡಿಸಡ್ಡೆ' ಪರಾ. "ಅಡ್ಡೈ' ಹೋ. ೨. (ಓಲಗದ ಜೊತೆಗೆ ಶ್ರುತಿಯಂತೆ 
ಊದುವ) ಒಂದು ಬಗೆಯ ವಾದ್ಕ : ನಮ್ಮ ಹಳ್ಳಿಯ ಗ್ರಾಮರ್ದದತೆಯ ಉತ್ಸವದಲ್ಲಿ 
ಸಂಭ್ರಮದಿಂದ ಓಲಗದ ಜೊತೆಗೆ ಸಡ್ಡೆಯನ್ನೂ ಉದುವರು (0ಎ. ಚೆಡ್ಡಿ: ೧. 
'ಬಿತ್ರಲಿಕ್ಕಯೂ ಇನ್ನೂ ಚೆದ್ದಿ ಯಾಲ ಕೈಯೊಳಗೂ ಕೆಟ್ಟಿಲ್ಲ ಅದರು (ಅಶೋಕ. ೨೧೪). 
ಸೆಡ್ದೆ : ೧ ಒಕ್ಕಲಿಗವ ಸಡ್ಡೆಯ ಮೇಲೆ ಸಿವ ಬರಲು ಒಕ್ಕಲಿಗವ ಚೋಬಮುಲನನ್ನು 
ಹರ್‌ ದುರೆಯಬೇಕು? (ನಜ ೧೫೬), (ಗ 


 ಸಡ್ಜಕೆಡ *ಸಡ್ಡೆಗಿಡು' ನೋ. 
ಸಣ್ನೆಗಿಡು, ಸಡ್ಡಕೆಡು (ಕ್ರಿ). ಶ್ರದ್ಧೆ ಕಟ್ಟುಹೋಗು ; ಅಸಡ್ಮಯಾಗು : 


ಸಡ್ಡೆಗಿಡದೋಲೆಸಗಿ ಸದ್ಮವಿಯರಿಗೆ ಹಡುವ ಬಡ್ಮಿಸುವ ಕಲಿಗಳೆಂದೆಸಗು (ಆಮ 
೫-೩೩), ಸಡ್ಡೆಕೆಡು : ಸಲಿಗೆ ಹೆಚ್ಚುತ ಬರಲು ಗೌರವ ಶೊಲಗಿ ನರಮೊಳು 
ಸಡ್ಡೆಕೆದುವುದು (ಒಂಸರಾ, ೧೪). (ಹೆಡ್ಡ * ಕಡು ( ಈಡು) 


2 ಗುಡ್ಡದ |8| ಸಡ್ಜೆಗೈೆ (ಕ್ರಿ). ಗಣನೆಗೆ ತಂದುಕೊಳ್ಳು; ಲಕ್ಷ್ಮಿಸು ; ಗಮನ ಕೊಡು : ಎಮ್ಮವಾರುಂ 
| ಖಡ್ಡೆಗೈವರಿಲ್ಲ (ಅಂಬಾ. ೧೯-೫೬), [ನಡ್ಡೈ *- ಗೈ (ಆ ಕೆಯ್‌,)) 
| ಸಡ್ಮೆಗೊಳ್‌, ಚಡ್ಡೆಗೊಳ್‌, ಸಡ್ಡುಗೊಳ್ಳು, ಸಡ್ಮೆಗೊಳು (ಕ್ರಿ): ೧ ಇ ಸಡ್ಡೆಗೈ: 


ಘವತಯಾದಂಥಾ ದೇವಶ್ವಮಾರೂಡಂ ಬಾನು ತಡ್ಡೆಗೊಳ್ಳಿವೆ (855. ೧೧೪). 
ಚಡ್ಡೆಗೊಳ್‌ : ೧. ತವಸಿಯ ಬೇಖುದಂ ಚಡ್ಡೆಗೊಳಡು ಭಕ್ತರುಗಳೆದುತಿರೆ 
(ಪಾರು ೪.6೧) ; ಅಡ್ಡಹಾಯ್ಯದರುರಿದರೆಯಟ್ಟ ಸ್ಯೋಲಿಸುತ ಆಡ್ಡೆಗೊಳದಿರು 
ತಿರ್ದಮ (ಲಾಡ 2-೩೪೬ ೨. ಆದರಿಸು ; ಗೌರದಿಸು : ಮನಿದ್ಯದದೆಂದಎದ 
ವಿಗಡಮ್ಮೆಲಾರಸಂ ಚಡ್ಡೆಗೊಳೆಯುತುರ ಮಿಗೆಯುಬ್ಬಸಂ ಬಂದೊಡೇನ ಮುಡುದೆ 
(ಹಿದ್ದೇವು. ೧-೩). ಸಡ್ಡುಗೊಳ್ಳು : ೧. ಮಿದ್ರತದ್ರ ಕೆಟ್ಟು ಹೋದೀಶಮ್ಮ ಇನ್ನು 
ಪತಿಯ ಮುತು ಸಡ್ಡುಗೊಳ್ಳದಮ್ಮ (ತಂ: ೩೬೭೩). ಸಡ್ಜೆಗೊಳು : ೧. ಬರುವಳೆಯಮಿ 
ಸಡ್ಡೆಗೊಳಿಲಿ ಬೆರೆಗಂಡುಗಲಿ ತೋಂಟೇಂದ್ರಸಾಹದದೊಳು ಉುದಿದರಿದರು ದಬುಧಟರ 
Cm ೧೫-೬೪). |ಸಡ್ಜೈ * ಕಂ) 


ಸಡ್ಮ (ನಾ). ಧೂರ್ತತೆ : ವಾಡ್ಮದಾದರೂ ಬಡ್ಕದಿಠದಾರಿದು (ಣದ). 


(ಆ ಐಸಿ. ಶಾಲ) 


ಸಡ್ಗಿ (ನಾ). ಒಂದು ಬಗೆಯ ಸಸ್ಮ : “'ದುದ್ಧೆ . . . ನಡಿ, ಆಡದೆ. ದಾರಸೂಕ, 


ವಾರುಮಂಬು'" (5ಕ್ಕಸಿ. ೪) ; ಮುದ್ದೆ, ಹೆಚ್ಚೆಕಲೂಲು, ಹಕ್ಕಿರಿಕಲು, ಸಡ್ಗಿ (ಮೈಲಿ 
CN] 


(ಉದಾ 9-೬), ೨. ಗಣನೆ ; ಲಕ್ಷ್ಯ : 'ಸಡ್ಡೆಗೈ' ಪರಾ. ಚಡ್ಡೆ : ೧. ಆಪ! | ಸಣಂಗಿ (ನಾ). ಆರು ವೇದಾಂಗಗಳನ್ನು ತಿಳಿದವನು; ಷಡಂಗಗಳನ್ನು ತಿಳಿದ 


ಚಡ್ಡೆಯಿಲ್ಲದೆ ಬೂರ್ವಕರ್ಮಾಮತಾರದಂ ತೆಡ್ಡರಂದದಲುಣುದ ಬಳ್ಳುಗಳು | | 
ಸಮ್ಮತ ರಾಜಗೃಹ ದಂದರು (ಕಾರಾ. ೧-೪೬), ಧಷ್ಟೆ : ೨. ಬಡ್ಗುದುತಿಗಳು | ಅ 
ಪಾಠಮಾರ್ಥದ ಛಡ್ಡೆಯಿನಿಶಿಲ್ಲದರು (ಬದ್ದುರು. 4:3) : ದೊಡ್ಡವ ವಿದ್ಮಾಧರರೂಳೀ | 
ಬಾಲಿಯ ಆಡ್ಡಿ ಧಡ್ಡೆ) ಮಾಡದೆ ಕೊಂದರದರು (ಉರಿವ ೧೬-೬೬). 

ಸದ್ದೆದೂದು, ಚಡ್ಲೆಮಾಡು ೫ ಲಕ್ಪ್ಮಿಸು ; ಗಣನೆಗೆ ತೆಗೆದುಕೊಳ್ಳು : ಖಡ್ಡೆದಾಡದ. 
ರಕ್ಕಹದ ಕುರ್ಗಣಿಗಳ ದಿಡಬ್ಲರದನು ತಾಅಹೊಯ್ದು ಅಡ್ಹದಾತಿಯಲಿ 
ಹ್ಮಂದನಸೂತದಾಯಿಯ ಒಡ್ಡದುಣೆಯ ಖಂಡಿಸಿದ (ಯೋಜ ಉಂ) : ಶಿವಂಗಿದಿರಾಗಿ | ಇ 
ನಂದಿರ್ದ ದಳ್ತನನ್ನು ಯವಿಆಖ ಸಡ್ಲೆದುಡಲೆ ಸುಮ್ಮವಿರಲು (66ಲೀ. ೪೪); 


ದನು : ಗಂಗಾಧರ ಸಣಂಗಿಯರುಂ ಜಾರಸಿಂಗ( ಹೆ) ಸಣಂಗಿಯರುಂ . , . ಬಿಟ್ಟ 
ಕಗ್ಗಲ ಮಾವೆಯ ಯು ಮತ್ತರು ೧೨ (ಇಇ. ೧ 1೧:೫: 1119, [ವಸ ಪಡಂಗಿನ್‌1 


ಸಣಂಬು, ಸಣಬು, ಸಣವು, ಸೆಣಂಬು, ಸೆಣಬು (ನಾ). ಒಂದು ಬಗೆಯ 


ಸಸ್ಕ ಮತ್ತು ಅದರ ನಾರು (ಹಾಗೂ ಕೆಲವು ಸಲ ವಿಶೇಷ ಸಂದರ್ಭಗಳಲ್ಲಿ 
ದೇವತಾಪೂಜೆಗೆ ಉಪಯೋಗಿಸುವ) ಅದರ ಹೂವು: ಬಾಲ್ಮಂದ 
ಪಣ್ಣಳಾವವಿಳಂದೆಯುಂ ನಣಂಬನ ಪೂದುಮಂದಿದಂ ಜೀವಿಶುವರುಂ . . . 
ವಂಚದುಹಾಪಾತಕಂಗಳಲ ಗೆಯ್ದ್‌ರ್‌ (ಅದ್ದಾರಾ ೧೨೬ -೧೨) ; ಅರಿ ಮೊದಲಾಗಿ ಧೃತ 
ಸಬ್ಜಯಾ ಬೆಲ್ಲಂ ಸಣರಬದೆಂಬದಹ್‌ಅ ವಿಸ್ತರಿಸಿ (ಪಂರಾ ೩-೩). ಸಮು : "`ಖಗದುಪದು. 


ಸಗಟು" (ಹರಾ ೨೨-೬೯) ; ಒಳ್ಳಿಹ ಮೈಲಾರಸ ಪೊಳಗಲ್ಲ ಸಣಬು ಹೊಚ್‌ ಬಗ್ಗ | 
4ರ ದೇಸಾಯಿತ್ರಯಸ್ಮು (ಟತವ. 390) : ಪರಮುಡರಧರ್ಮುದುಲ್ಲದ ಐರಿಕಿಸ | 
ಭೂತಳದೊಳುಲ್‌ದ ಧರ್ಮಗ್‌ಳೆಲ್ಲಂ ಕರುವಿನ ಟಿತ್ರದ ತೆಅದಿಂ ಪೊರೆಯಟ್‌ದಡದೊಳಣು | 
ಹಾಲು ನೋಟುದ್ಗಂದುಂ (ಆಗ ೬-೫೩ ಪಣದ್ರು : “ಸಣದನಲು ಸಣಬು” | | 
(ವರರ ೪೨-೬). ಗಲು : ವಾವಸ ಕೋಡ್‌ ದೋವ ಸಣಂಬವಂಡ ತನ್ನದೆ ಮೆಚ್‌ದು | $ | 
ಪೋಗದೆ (6೦8೦೬ ೧೪-೪: ದಮುತ್ತದ ಬೊಸದಾರ್‌ ಸಣಂಬು ವಲದ | 
ಮ್ಯಗದಕ್ಕಿಗಳಿಂದಮೊತ್ತಿ ಕಟ್ಟಿದ ದುರಗಂಬಿ ಕೀರ್ಗಳೆವಿನಂ ಗುದುಕಿಂ ದುಣುಟ್ಬರ್‌ | | 
ಬರೇಟಿರರ್‌ (ಕೂ. ೩-೧೩೯). ನೇಳಿಬು : ಕಲ್ಕತ್ತ ಸೇದಿದ ಕಾರ್ಪಾನಗಳಿಗೆ ಬಹಳ 
ವ್ರಹಿದ್ಧದಾದುದು (೮೩ 2೧), 1ಇ-- ಪ್ರಾ ಸಗ್ರಿ ಸಣ ./ ಜಂ. ತಣ./ 


೮೨೯೭ 


ಸಣ್ಣಕರುಳು 


ಅವೃದಳದದ್ದ (ಮವುಳ್ಕೆ . . . ತಜ್ನರಿಂ ಬರೆಯಿಸಿ (ರಾಣ ೨೫೬): ಅರೆವನಯ್ಮಾ 
ಸಣ್ಣದಹನ್ನಕ್ಕ ಒರೆದರಯ್ಮು ಬಣ್ಣಗಾಣ್ಪನ್ನಕ್ಕೆ ಅರೆದರ ೫ಣ್ಣರಾದಳಿ ಒರೆದರೆ 
ಬಣ್ಣದಾದಶ ಕೂಡಲಸಂಗಮದೇವಸೊಲಿದು ಸಲಹುದನು (ಬಂಕ ಒಇಾ), ಇ, ತುಂಡು; 
ಟೂರು : ಬಾಳೆಯ ಮುಗುಳ ಕಿಚ್‌ದಾಗಿ ಕತ್ರರಿಸಿ, . . ಕೊತ್ತಿಂಬರಿಯ ಸಣ್ಣಗಳ್ನೂ 
(ಹಂಡತ ೪.೩೭) : ಮೂಲಂಗಿ ಮಾಗುಳಿಯೆಳೆಯ ಉರಗೇಳಯು ಕಜ್ಜರಿಯ ಏಣ್ಣದಂ 
ಹದಿದು (ಐಮ್ಮುಗಿ ೩-೫). ೫. ಕೀಳಾದುದು ; ತುಚ್ಛವಾದುದು : ನೆರೆಯ 
ಕುತರ್ಕದಿಂದರದು ಸಣ್ಣಿ ನುಕ್ಸೆಹಿಯ೦ಿತದಿಂದು ಪೋದರ ಕೃತಿಯೊಳ್ಳಿತಪೃಳ್ಳಿತಿ 
ಮುಲ್ಬದಿದೆಗ್ಷೆಗೆ ದೆಣ್ಣೆ ಸಣ್ಣದಂಬರ ಮಡಿ ದೇಡ (1೮೩ ೧-೧೫). ೬. ಆಕಾರದಲ್ಲಿ 
ಕಿರಿದಾಗಿರುವ ಉತ್ತಮದರ್ಡೆಯ ಒಂದು ಬಗೆಯ ಅಕ್ಕಿ : ಸಣ್ಣಕ್ಕಿ : ಇದೆಯ 


1 
| 
|| 


ಶಮಿ. ಡಣವ್ಪು, ಆಣಮ್ದು./ ಮರಾ. ಸಣಬ್‌) 10| ಸಣ್ಣ ಸತ್ಮಾಣಾಲದ ಪಣ್ಣದಣಯಾದ ಗೋವೆಯ ನಗ್ನ ಪ್ರಣುಗುವಾಖರಯವಾಂತಿದ 
ಸಣಕಲ (ನಾ). ಬಹಳ ಕೃಶವಾಗಿದುವವನು, -ಬಡವಾಗಿರುವವನು : ಅದನೊಬ್ಬ ಹಣ್ಣಶಾಲಿಯ ತೆಬೆಗಳೊಪ್ಪಿದುವು ಚೆಲ್ಫಿಂದ (ಇ ೫-೬೩), ೭. (ಬಾಲಕಿಯರು 
ಸಣಕಲ (ree 4- - ಆ) ಉಡುವ) ಒಂದು ಬಗೆಯ ಚಿಕ್ಕಸೀರೆ ; ಕಿರಿಗೆ : ಬ್ಲ ಸಾಲಿಯ ಸೀರೆಯ 


| 
ನಣಳಲಿ (ನಾ). ಬಹಳ ಕೃಶವಾಗಿರುವವಳು. -ಬಡವಾಗಿದುವವದಳು : ಎಷ್ಟು | ವೆಜ್‌ಮು ದಾಲಕಿಹೂರ್ವಳು ಬಹುರ್ಲಣರದ ಡಾಲವ ಬಾಿರಳ್ಳಿಟಗೆ (ಇಒ. ೨-೯: 
ಶೆಳ್ಳಗಿದ್ದೀಯೇ ವೀಣ? ಸಣಳಲಿ! (ಮುರು ೩೩೬1. cn + - ಇ! ಸ 6ರಸಣ್ಣಗಳ ವೆಯ್ದೆ ಹೇಡರಂ ಉಡರಂ . . . ವೀಲಿಗಾರರಾ ಪಸರಮತೆಗುಂ 
ಸಣಕಲು (ನಾ). ಬಹಳ ತೆಳ್ಳಗಿರುವುದು : ಕೃಶವಾದುದು ; ಬಡಕಲು : ಕಪ್ಪಕ್ಕೆ |19| (ಯಾ ೧-೩೪೬ (ಗು). ೮. ಕೋಮಲವಾದ ; ಸೂಕ ದಾದ ; ನವುರಾದ: 
ಲುಳಿ ಸಣಳಲಾದ ಅದಳ ದಯತ್ನು ಇಷ್ಟೇ ಎಂದು ಹೇಳಲು ಒದುದಂತಿದ್ದಿಲ್ಲ (ಎರಡ. ೬); ಫಳರಸದ ಪಾಲವೆಕೆದು ತಳಿರ ಶೊಟ್ಟಿದೊಳಿಟ್ಟು ಸಣ್ಣರನೆಗಳ ಪಶೆಯಕ್ಕಿಯನಿಕ್ತಿ 
ಒಂದು ಗುಡ್ಡದ ಬಳಿ ಸಣಕಲಾದ ಚಿಕ್ಕ ಮರದಂತೆ ಬಾನಾಳೆಯ ಬಳಿ ಮುತ | (೧೦ ೫-೭೧ ೮1. ೯. ತೆಳ್ಳಗಿರುವ ; ಸಪುರ ; ಬಡವಾದ. ೧೦. ಚಿಕ್ಕದಾದ ; 
(ಬಿಡೆಡಾ. ೩ ಅಲ (ನನಗ ಕ - ಕಲ್ಕು (ಆ- ಕಲ್‌ ಪುಟ್ಟ : ಶಾನು ಒಂದು ಸಣ್ಣಟೀಟಿಯಲ್ಲಿ . . . ಎಂದು ಬರೆದು. ಎದ್ದು ಹೋಗಿ 
ಸಣಕಲೆ (ನಾ). ಇ ಸಣರಲಿ : ಬಹಳ ಶೆಳ್ಳಗಿರುವುದರಿಂದ ಆ ಹುಡುಗಿಯನ್ನು ಅಡಳ | i ರಾಯರ ಕೈಗೆ ಕೊಟ್ಟೆ (ಉಂ ಇ ೧೧. ಕೀಳಾದ : ತುಚ್ಛವಾದ ; ನಿಕೃಷ್ಟ. 
ಹ್ಮೇಓಿತೆಯರು ಸಣಕಲ ಎಂದು ಕರೆಯುತ್ತಾರೆ (ಕ [ಸಣಕಲು + - ಎ) 39ಐ ೧೨. ಇಂಪಾದ: “ಬುದಾದ : 'ಸಣ್ಣಿಂಚರ' ಪರಾ. 
ಸಂಗ (ನಾ). ಒಂದು ಬಗೆಯ ಮಲ : ಚಕ್ಕ ಬಿದುರೆಗೆ ದಾಯುದೃದಲು ಸರ್‌ಮರದ | |! ಜಗ್ನರು ೫ ಚಿಕ್ಕದು ; ಕಿರಿದು : “"ಸಣ್ಣದೆನಲಿೌದು'" (ಸಣ ೬) ; ಬೀಜ 
ಬಳಿಯೆ ಪೆಟ್ಟು ಕಲು (ಎ6. ೩೩ ಟಚನಾ ೯೧೫೧ : 198), ದೇ. 8 ತಮಿ. ದಗ! | ಸಣ್ಣಲಾದರೆ ಕುರ ಸಣ್ಣರ್ದೇ? (ಇರ). ಸಣ್ಣದ, ಸಣ್ಣವನು ಹ ೧. ಚಿಕ್ಕವಯಸ್ಥಿನವನು; 
ನಣಗಡ್ಡ (ನಾ). ಒಂದು ಬಗೆಯ ಕಜ್ಜಿ ; ಸಣ್ಣಕೆಜ್ಜಿ : ಮಾಗ್‌ ದಾರೀಗ್ಬಂದ್ರು ಬಾಲಕ ; ಹುಡುಗೆ : ವಾಂ ವೂಕಿದದವಲ್ಲ ಸತ್ತ ಸಣ್ಣದ ಸಾಕ್ತಿ ಲಲಣಾತಯಂ ಮುರಿಸು 
ಅದೀನ ಸ್ವಾಮಿಗಳು ಮೇರೋಕದಿಂದಾಲೆ ಇಳಿದರು ಪ್ಯಾಮಿಗಳು ಆಗಷ್ಟ ಸಗಗುಸ್ತಿ | (ರಗ. ೪-೩): ಅಹುದಲೂ ವೀಳಾಧಿವೀರ ಯಿನ್ನಿಲಿರಾಂತು ಬಹುದಾತ್ಮರ್ಯ 
ದೇಗದಲ್ಲಿ ಎದ್ದದು (ಅಡ ಇಂ. ಓಲ ನಣ್ಣಳಬ್ಬ) ml ಸಣ್ಣದನು (ನೋ ೩೪-೧) 3. ತಮ್ಮ | ಕಿರಿಯವನು : ಮುರುತಿಯ ಸಗ್ನಲನ 
ಸಣಗಳ್‌ (?) (ನಾ). (7) : ದುಲೆದಲದು ತಾಗೆ ಕನ ಶಲೆಯೊಳ್‌ ಕೋಡೋಂಗಿ: | ಕೋಣೆಲಕ್ಷ್ಮೀರದಣ ಕೈಬೀಸಿದಂ ಮುಗಿಸಲೂಳಿಗದರು (ಖಂತ್‌ ಆ ಹಣ್ಣದರು 
ಹಣಗಳಾಗದ!ಉಳ. ಲಾದ। ಮಿಗಗಳ್‌ ಗಲಗಲಕೆ ನಲುಗೆ ನಲಿದುಲಿವಲಿವಂ। | (ಬಹುವ): ಸಣ್ಣವರುಗಳನೋದಿಸುತಿರ ಕತೆಯ ಕೋಲಣ್ಣಗಳ್‌ . , . ಸಡಾ 
ಕಟ್ಟಿದ ವೊಲೆರಿದುದಾ ಮೇಪಯುಗು (ಅರಾಷಿ ೪-೧೧೪೬ (1 | ಶಾಳ್ವಿಹರು (ರೋಜ ೩-೪೧) ; ಸಣ್ಣದರೂ ದೊಡ್ಡದರೂ “ಮುದ ಪಾಗೆ ಯಾರಾಗಲೂ 
| | ಉದ್ಭೋಗದಲ್ಲಿಳದೇಳು (ಮುಸಾ, ೬-೨೦ ಸಣ್ಣವಳು ೫ ಎಳೆಯ ವಯಸ್ಸಿನವಳು; 
ಸಣಬು 'ಸಣಂಬು' ನೋ. | ಚಿಕ್ಕವಳು : ಸವತಿ ಸಣ್ಣವಳು, ದಾಯಾದಿ ಚಿಕ್ಕದನಲ್ಲ (ಣರ. ಸಣ್ಣದು (ಬಹುವ): 
ಸೂಲೆಸದುಗೆ (ನಾ). ಒಂದು ಬಗೆಯ ಸುಸ್ಕ : ಸಣಲೆಸದುಗನ್ನ ಕಿತ್ತುಕೊಂಡು ಬಾ ಕುಹೂ ಅಮಲದ ಹುದಿಗಿಂತ ತುಸು ಸಣ್ಣದು (ಪರಾಟ ೪.೬೯೬ ಹೆಣ್ಣಾಗು ಐ. 
ಅಂದ್ರು (ಅರಮ ಇ). 'ಸದ್ದುಕ' ಪರಾ. ಗ | | ಬಡಬಾಗು ; ಕೃಶವಾಗು : ಎ್ನೆಟತ್ತಿಯನೇಶ್‌ ಮುಗ್ಬಳರ್ಮದಂಡೆ ಸಣ್ಣಾಗಿ ಸುಟ್ಟು 
ಸದ್ಯ 'ಸಣಂಬು' ನೋ. | ಬೆಳರ್ಗಿದ ಶಿವಯೋಗಿ ಸುಣ್ನಾತರ್ನೇಯ (೫ರ್ಷಲ್ರಾ, ಇ) : ದುಡಿದು ಣಾ ಸಣ್ಣಾಲೆ ( ಇಂದನ. 


ಸಣಗು "ಸನಗು' ನೋ. 


ಸಣಿ 'ಸನ್ಫ" ನೋ. ೧೬-೬೬). |ದೇ.8 ಕಮ. ಚಿನ್ನ; ಮಲ. ಶೆಲು. ಸನ್ನ; ತುಳು. ಸಣ್ಣ. ಮರಾ. ಸಾವು 
ಸಣಿವಾರ 'ದುವಾರ' ನೋ. ತಾ| ಸಣ್ಣಅಂಟುಪುರಲೆಹುಲ್ಲು (ನಾ). ಒಂದು ಬಗಯ ಚಕ್ಕದಾಡ 
ಸಣ 'ಸಣ್ಣು' ಮೋ. | 2 (ಮ್ಮ ಏ೦-೧೪೨೪॥. 


ಸೂಳೆ 'ಸಣ್ಣುಕ' ನೋ. | | (ಣ್ಣ * ಆ ಅಂಟುಪುಯಿಲೆ 4 ಹುಲ್ಲು (ಆ ಪುಲ್‌) 

ಸಣ್ಮತ್ತಿ (ನಾ). ಒಂದು ಬಗೆಯ ಸಸ್ಮ : ಸಗ್‌ಕತ್ರಿ, ಸೂಕೇಶ್ವರಿ, ದಾಖಾಲಾಯಗ, | | ನಣ್ಣಂಚು (ನಾ). (ಸೀರೆ, ಧೋತ್ರ ಮುಂತಾದುವುಗಳ) ಕಿರಿದಾದ ಅಂಟು ; 
6; ಹುಖಯ. ನೀರಲಗಿ (ಮೃಡ ೨೯ ೫೩೬) (ಗೆ | ಚಿಕ್ಕ ಆಯು ; ನನ್ನೂರ ಮುಂದೆ ಎಮ್ಮೆ ಕಾಯೋ ಗೊಲ್ಲ ನಪ್ನರು ಕಂಡರೆ ಬರುಶೇಳೊ 

ಸಣ್ಣ (ಬಾ). ೧ ಚಿಕ್ಕದು ; ಕಿರಿದು : "ಸಜ್ಜೆ ಫಾತಮಿನೆ ಸಣ್ಣವದು'' (ಮರಾ, | 6) ಅದರುಡಿಸಿರುವೂ ಸಗ್ನಂಟನ ಸೀರೆ ಅಳಿದವು (ಹಾಆರ. ಕ). |ಸಣ್ಣ 4- ಅಂ) 
೯೨ 2೬೬ 2 ಕಡುಸಣ್ಣದೂದೊಡೆ ದಜ್ರ ಒಡೆಯದ ದರ್ವತವಮಿ (ಅಣ ೩ ೩೩). | : ಸಣ್ಣಂದು (ನಾ). ಚಿಕ್ಕವಯಸ್ತು ; ಚಿಕ್ಕಂದು ; ದಾಲ್ಮ : ಆದಳ ಗಾ ಸಣ್ಣಂದಿನಲ್ಲಿ 
೨. ಬಡದಾದುದು ; ಕೃಶವಾದುದು ; "ಜರು ಸಣ್ಣಂ'' (ಬೂ ೧೬೪) :೫ಣ್ಣಂ' ' ಒಂದು ತೆರಣಾಗಿತ್ತು ಹಳ್ಳಹಾ ೬೪ : ಅದನು ಸಣ್ಣಂದಿನಿಂದಲೂ , . . 
ನಡು ತಿಣ್ಣಂ ಮೊಲೆ (ಪಾಲ. ೨೫ ಕೂರ್ಯತ); ಬಡಿದು ಗಿಳಿ ನೋವ ಹರಂಯದ ದುಡದಿಯರ | | ಎದ್ದಾಭ್ಯಾಸದೂದಿದವು (ಯ್ಯಾ ೪ (ಸಣ್ಣ ಕ ಅದು) 
ತರೀರದರ್ಣರವಂ ಗಂಧಂ ನಡುವಿನ ಸಣ್ಣಂ ತಡ್ಮೂಳಮಡೆಗೂಂಡದೂಲಿರ್ವ | ! ಸಣ್ಣಕರುಳು (ನಾ). ಜಠರದ ಕೊನೆಯಿಂದ ದೊಡ್ಡ ಕರುಳಿನವರೆಗಿವ 
ನೆಲ್ಲಳೇಹೊಪ್ಪಿದುದೋ (ರಾ ೧-೬೧), ೩. ನಯೆ ; ನುಣಪು : ಸಣ ದುದ್ಪ |4| ಅನ್ನನಾಳದ ಭಾಗ ; ಕೆಳಭಾಗದ ಕರುಳು : ಸಣ್ಣಳಲುಳಿದಲ್ಲಿ ಸಹ ಆರಗದ ಹಾಗೂ 
ಪೆಟ್ಟನೊಳಾದುಂ ನೀಕೊಳ್‌ ಕಲಸಿದ ಪಿಟ್ಟನೊಳಾಮುಂ ಡಂದಬಾದಿದ್ರವ್ಯದೆಳಎಂ | | ಶರೀರಕ್ಕೆ ಬೇಡವಾದ ಅನ್ನದ ಧಾಗವು ದೊಡ್ಡಕರುಳಿಗೆ ಬಂದು ಸೇರುತ್ತದೆ! ಗೂ ಉ); 


ಸೂಣ್ಣಕಾಡಿ 


ಜಂತುಕುಳಿ: . . . ಮನುಷನೆ ಹಣಕುಳದಲ್ಲಿ ಐರತಂತ್ರಜೀವಿಯಾಗಿ ಜೀವಿಸ್ತದೆ ] 
(ಈಡಾ ಆ. "ದೊಡ್ಡಿ ಕರುಳು" ದರಾ ಟುಣ್ಣ 4. 6ರುಳು (ಇ. ಅರುಳ್‌) 


ನಣ್ಣಉಡಿ (ನಾ). (ಕರಾ) ಹತ್ತುಖಂಡುಗ ಅಳತೆಯ ಒಂದು ಸಷ | 


tem, ೧೨ Un +0) 

ಕಣ್ಣಕಾರೆ (ನಾ). ಒಂದು ಬಗೆಯ ಸಸ್ಮ 
*“ವಳಿಕಾರೆಮುಳ್ಳು, ಹಣ್ಣಕಾರೆ, ತಿಮಿಕಾರೆ'" (ಕಬ ೧೩); a | 
«ವೈದಿ. ೬೧೩೩೪೬ Mn+) 

ನಣ್ಣಕೆಂಡ (ನಾ). ೧. ಸೂಕ್ಮ್ಮವಾದ ಕೆಲಸ; ಜಪವ 
ಗುಗ - ಇದು ಸಣ್ಣಕೆಲಾಸದ ದಸ್ಮ್ರದಾಗಿಯೂ, ಮಹಾಲಕ್ಷ್ಮಿಗೆ ಪ್ರೀತಿಕರದಾಗಿಯೂ | 

, “ರುದ್ರದ (ನ್ಯ ೩೪೬ ೨. ನೀಚಕೆಲಹ : ಹೀನಕಾರ್ಯ : ಅದನು ಇಂತಾ 

ಹಾಕು ಮಾಡುತ್ತಾರೆಂಬ ವಾಸು ವಂಬಿರದಿಟ್ಟ 1). ಕಬ್ಬ + ಕಲ) 

ನಣ್ಣಕ್ಕೆಂಕ (ನಾ). ಒಂದು ಬಗೆಯ ಪಸ್ಮ : ಕೊರ. ನಣ್ನಳ್ಳೀಳ, ಫ್‌ 
(ವಡಿ wee). bn +4 

ಸಣ್ಣಕ್ಕಿ (ನಾ). ೫ ಸಣ್ಣ ೬ ರಾ 
ಇಇ) ; ಸಣ್ಣಕ್ಕಿಯೋಗಲವು ಸೊಗಕಾದ ಕೆದೆದೆಳದು ಬಣ್ಣಿನಿತ ನಾಮಿಣಿಸೆ ಒಲ್ಲರಾಯ 
(ರ. ೧-೫೪) ; ಮದ ಸಣ್ಣಕ್ಕಿಯ ವಾಯಸ , . . ಗಗಿಲೆಯ ವಾಯಸಗಳ 
ತಂದಾಗ ಸರಸಿಡಾತ್ಟಿಯರು ನೀಡಿದರು (ಉಲ ೧-೯೦) (ಬಣ್ಣ 4 ಅಕ್ಕಿ) 

ಸಣ್ಣಕ್ಕಿಹುಲ್ಲು (ನಾ). ಅಕ್ಕಿಹುಲ್ಲಿನಲ್ಲಿ ಒಂದು ಬಗೆ : ಸಣ್ಣಜಾತಿಯ 
ಅಕ್ಕಿಹುಲ್ಲ್ಲ : `'ಗಂಡುಅಕ್ಕಬುಹುಲ್ಲು, ಸಣ್ಣಕ್ಕಿಹುಲ್ಲು, ತಬ್ವರೆಹುಲ್ಲು. 
ಹೊಂಲಾಳಹುಲ್ಲು'' 
ಹೊವಬಾಳೆಜುಲ್ಲು, ಸಣ್ಣಕ್ಕಿಯಲ್ಲು (ಮೈನಿ, ಒಂ ಕ), (ಸಗ್ಗ ಸ ಅಕ್ಕಿಹುಲ್ಲು) |! 

ನಣ್ಣಕ್ಕಿಹೆಡೆಯ (ವಾ). ಒಂದು ಬಗೆಯ ಔಷಧೀಪಸ್ಮ ; ಚಿಕ್ಕಜಾತಿಯ 
ಅಕ್ಕಿಹಡೆ : “"ಭಾರದ್ಯಾಕಃ- ಚಂದೋತಮಷ್ಧಿ . . . ಬಣ್ಣಕ್ಕಿಹುಡೆಯ'' (ಓಪ್ರಾ ೧೯೧). 

ಓುಣ್ಣ 4 ಅಕ್ಕಿತಡಯ (« ಅಕ್ಮಿಕದ)! 


ನಣ್ಣಕ್ತರ (ನಾ). ೧. ಸಣ್ಣಗಾತ್ರದ ಆಕ್ಟರ : ಚಿಕ್ಕ ಅಕ್ಕರ. ೨. ಮುದ್ರಣದಲ್ಲಿ |» 


ಬಳಸುವ ಟಿಕ್ಕ ಅಳತೆಯ ಅಕ್ಬರ. ೩. ಇಂಗ್ಲಿಣ್‌ಭಾವಯಲ್ಲಿರುವ 
ವಾಕ್ಕದ ಅಥವಾ ಹೆಸರಿನ ಮೊದಲಕ್ಷರವಲ್ಲದ ಅಕ್ಷರ : ಸ್ಣೂಕ್ನರಗಳು | 


(5 ಅ ಇಂದು); ಸಗ್ಣಳ್ನಲೆಗಳಲ್ಲಿ ಬರೆ (ರೂಂ). (ಸಣ್ಣ * ಆತ್ಮರ) H 


ನಣ್ಣಖಟೋರ (ನಾ). ಬಿಕ್ಕಬಾತಿಯ ಒಂದು ಬಗೆಯ ಖಚೋರ : ``ಕ್ರೋಧಿವೀ 


- ಸಣ್ಣಖಟೋರಿ, ಬಡ್ರಾದ್ರಿ"” (ಒರಿ. ೪೨) ; ಆಗಿಯ, ಸಣ್ಣಖಚೆೋರ , . . ತಾದರ್ಗೇಬನಿ, ] ತ 


“ವುಷ್ಟನು ಪ್ರತ್ಯೇಕ ಎರಡುದರಹ ಶೂಳಗಳನು ಸೂಕ್ಮ್ಮ ದಾಗಿ ಡೂರ್ಣಿಸಿ ಹಾಕಿ (ದೃಷ್ಟನಾ 
us ln + ಖರೋಗ 

ನಣ್ಣಗಣ್ಣ (ನಾ). ಸಣ್ಣಕಣ್ಣಿರುವ ಒಂದು ಬಗೆಯ ಮಿನು : ಕೊರದು ಗೋಟಳೆ 
ಜಣ್ಣಗಣ್ಣದೊರವಂ . . . ಪಂದಿಗಬೆಂಬ ಮಾವ್ಮೆಗೆದದಾ ಭಕ್ತಂ (ತಿವಿ ೫೭-೮ 

ಓುಗ್ಡ * 6ಗ್‌ ಸ -ಅ) 

ನಣ್ಣಗಳಮದೆ (ನಾ). ಆಕಾರದಲ್ಲಿ ಕಿರಿದಾಗಿರುವ ಉತ್ತಮದರ್ಜೆಯ ನೆಲ್ಲು: 
ಪಣ್ಣಗಳದುಯೋಗರ ತೊಗರಿಯ ತೋಯು ಟೆಣ್ಣೆಗಾಹಿದ ತುಪ್ಪದರಲು 
ಅಣ್ನಂದಿರುಣಬನ್ನಿಯೆಸುಟೇಕಲ್ಲದೆ ಹಣ್ಣಿಗೊದೆಮ್ಮ ಕರೆದರೆ (ಪಂ ೨೩ ೫), 

ಣ್ಣ 4 ಕಳದು (೮. ಕಬದೆ)) 
ಕಣ್ಣಗಾಬಿ (ಬಾ). ನಯವಾದ ಗಣರೆ ; ನುಣುಪಾದ ಗಾರೆ : (೧. 
ಟೂ + ಗಾರೆ! 
ಸುಣ್ಣಗಾಳ (ನಾ). (ವಿಖನು ಹಿಡಿಯುವ) ಚಿಕ್ಕಕೊಕ್ಕೆ, - ಕೊಂಡಿ: 


; ಚಿಕ್ಕಜಾತಿಯ ಕಾರೆ: | 


(ಹಹ್ಮ ೪೯): ಗಂಡುಳಕ್ಕಬುಪುಲ್ಲು, ತದ್ವರೆಹುಲ್ಲು. |20 


ಬಣ್ಣಬತ್ತ 


| ಸಣ್ಣಗೆ (ಅ). ಕೃಶವಾಗಿ ; ತೆಳ್ಳಗೆ : ನಾರರ್‌ದ ಕಾಲುಗಳು ಉದ್ದದಾಗಿ ಬಹಳ 
1 ಹೆಣ್ಣುಗೆ ಆದೆ (ಐವಿಯುಂಯಿ ಹ 
ನ್ನೋಣಗು ಹ ಬಡವಾಗು ; ಕೃಶವಾಗು ; ಸೊರಗು : ಪ್ರತ್ನೇಕ ದೃತ್ತಗಳಲ್ಲಿ 
ಖುತ್ತುದ ತಂದೆ ಮಕ್ಕಳನ್ನು ಕಂಡು ವಿತ್ಠದರಾದದಿದೊಬ್ಬಳು ಒಳಗೂಳ ಕರಗಿ 
ಸಣ್ಣಣಾಗುತ್ತಾಳೆ (ಚತರ 9೨) : ಪ್ರೇಮಿಯಾಡದನು ಯೋಚಿಸಿ ಯೋಲ 
ಖಣ್ಣಗಾಗದೇಕು. ತೆಳ್ಳಗಾಗದೇಕು , . . ಇತ್ಕಾದಿಯದ್ಲಾ ಹೇಳುತ್ತಾರೆ (ಅನೂ ೬4) 
ನಣ್ಣಗಿರು ಹ ಚಿಕ್ಕದಾಗಿರು ; ಕೃಶವಾಗಿದು : ಮೂಲಕ್ಕಾನದಲ್ಲಿ ದುತಾಲದಿಯೂ 
ಕಂಡ ಸಣ್ಣಗಿಯಿತ್ತದೆ (ಡಲು ೧೯), [ಬಣ್ಣ 4. - ಅಗ್ಗ 
ec: ಅಲ್ಪಪ್ರಮಾಣದಲ್ಲಿ ಇರಿಸು : ಮತ್ತೆ ದೊದಲೊಳಗೆ ಬೇಳ್ಗಾ 
ಮೂಡು ತೆಆ ಠಸಾಯನಗಳಂ ಸಣ್ಣಗೂಳಿಸಿ ಹತ್ತೆಂಟು ದುಡಕೆಯೊಳು ಕಗತಗೆದು 
ಜೇಣದಕೆ ಉತ್ತಮದ ಜಲವು ಹೂವಿನ ಪರಿದುಳವವು ಬ್ರೆಂರೆಯೊತ್ತಿ (ಕಪನು. ೨ ೫) 
(ಸಣ್ನ 3 ಕೊಳ್ಳ ತಿ - ಇದು) 
ನಣ್ಣಜಂಘೆ (ನಾ). he pessoal ಉಬ್ಬಿದ ಕೊರಳ ನಗ್ನಬುಭಿಗಳ 
[ ಉಂಗುಗುರ ದುಡಿಗಿದಿಯ . . , ಗಬ್ಬಿನಾಯ್ಲಳ ಹಾಸಮಿಗಿದು ಬಡೆ ಮದಿಗಳಬಿಬ್ಬರಿಸಿ 


181 ತುಡು4ದುವು (ಕೂಲ ೨9-೬೬1 (ಸಣ್ಣ + ಬಲಿ) 


ಸಣ್ಣಣೆಆ್‌ (ನಾ). ಚಿಕ್ಕಡಾಶಿಯ ಒಂದು ಬಗೆಯ ಅಳಿಲು : ಪಣ್ಣಣೆ!೪»ಲ 
ಎಡಕ್ಕೆ (ಏರದ. ೧೩-ಇ.). ಸಣ್ಣ * ಆಗಲ್‌1 

| ಸಣ್ಣತನ (ನಾ). ೧. ಚಿಕ್ಕಂದು ; ದಾಲ್ಮ : ಷಣ್ಣತನದಿಂದಿಂದ್ರಸೊಳು ಕಾದಿ 
ಗೆಲಿದಷ್ಟುತದನ್ನು ತಂದಿತ್ತು ಜನಯ ಬಿಡಿಸಿದೆ (ಹಾಡೂ. ೨೫-೫ಾ). ತಿ. ಕೀಳುತನ; 
ಕ್ಹುದ್ರತೆ; ನೀಚತನ : ಅ್ಪಾಜಿಯಿದರ ಲಯದಲ್ಲಿ ಸಹಕರಿಸದ ತನ್ನ ಸುಣ್ಣಕಲ್ಲು 
ಶೋರುವಷ್ಟು ದುಂಖ್ಛ್‌ನಲ್ಲ (ಟರೇಡ ೬೨), |ನೆಣ್ಣ 4 - ಶನ) 

ಸಣ್ಣನಡು (ನಾ). ಕೃಶವಾದ ಸೊಂಟ; ಬಡನಡು : ಸಗ್ನರಡುವದ 
ಬೆಡಗಿಸಭರವರಹದ ಭಾವದ ಕಡುಹುಳಾತಿಯಿರೈದಿದರು (ತೊರ ೧-೫: 3೨); 
ಸಗ್ನಾನದುದಿದ ಸೊಕ್ಕುಜದೃನದ . , . ದಾಲೆಯಳ ಮಂಚುಲಕ್ವಿದಿಂ ಪಣ್ಣಲಳಿದ್ಯಲೆ 
ಜೋಡಿಸಿ (ಹ್ಯವಾಧಾ ೧ !೩ಣ್ಣ 4 ನಡು) 

ಸಣ್ಣನಿದ್ದೆ (ನಾ). ಸೃಲ್ಪಕಾಲದ ನಿದ್ದೆ ; ಲಘಂನಿದ್ದೆ : ಒಂದು ತಣ್ಣನಿದ್ದ ಮಾಡುತ್ತೀರ 
(೮೦). (ಸಣ್ಣ *- ನಿದ್ದೆ) 

ಸಣ್ಣನೆ (ಅ). ಚಿಕ್ಕದಾಗಿ ; ಸಣ್ಣಗೆ. 

ಖಣ್ಣಣಾಗು 3 ೧ ಚಿಕ್ಕದಾಗು; ಕಿರಿದಾಗು : ಅದು ಕಣ್ಣಿಗೆ ಉಣದಷ್ಟು 

ಸಣ್ಣವಮಾದೊಲಿದು ಟುಳ್ಮೆಯಿಂತೆ ಕೋರುವುದು (ಹ್ಮೂ. ಇ ೨. ನುಣ್ಣಗಿಣಗು; 
ನಯವಾಗು : ಮಾದ ಕಲ್ಪದ್ನರಳಿಿ ತೋಧಿಸಿಕೊಂಡು . . . ಹಾಗಲದ ಕಾಯಿಯ 
ಯದಲ್ಲಿ ಸಣ್ಣರಾಗಿ ಮರ್ದಿಸಿ. . . ಶುಂಠಿಕುರದಿಂ ಕೊಡಲು ಛಳಿಬ್ಬರ ನಿಲ್ಲುವುದು 
(2 1೪). ೩, ಬಡದಾಗು : ಕೃಶವಾಗು ; "“ಜಣ್ಣರಾದುದು ಬಡದಟ್ಟುದು"' 
(ಡವ 4). ೪. ಹತಾಶನಾಗು ; ನಿರಾಶನಾಗು : ಅಂತು ಪುಜಸ್ತು ಮಡಿಯ 
ಬೆಟದೆಗೆಯದೆ ಮಳ್ಳು ದೆರಹಿ ಸಣ್ಣದಾದ (ಹಾಕ. ಹಣ್ಣ ಖುಣ್ಣಲಾದ) ಪೇರಣ್‌ಕೆಯ 
ಪರಿಗಣಾಚರಂ ಕಂಡು (ಉಣ ೨೬೪), (ಗಾ - ಲ್‌ 

ಹೆಣ್ಣನೆಯ (ಗು). ಬಹಳ ಚಕ್ಕದಾಗಿರುವ; ಸೂಕ್ಷ್ಮವಾದ : ಸಣ್ಣದೆಯ 
ಮಳಲೊಳಗೆ ಮುಣ್ಣಬೆಯ ಶಿಲೆಯೊಳಗೆ ಬಣ್ವೆಬತ ಬರೆದ ಕಟದೊಳಗೆ ಇರುವಾತ 
ತನ್ನೊಳಗೆ ಇರದೆ (ರ್ಥ ೩೩೨), [ಸಣ್ಣ * - ಅಸಯ್ಯ] 


ಅ) ಸಣ್ಣಹರೀಕ್ಸೈ (ನಾ). ಶಾಲೆ, ಕಾಲೇಜುಗಳಲ್ಲಿ ನಡೆಸಲಾಗುವ ವರ್ಷದ 


ಮೊದಲನೆಯ ಪರೀಕ್ಷೆ ; ವಾರ್ಷಿಕಪ್ರಥಮಪರೀಕ್ಷೆ : ಮಕ್ಕಳಿಗೆ ಸಣ್ಣದರಿಕ್ಸ 
ಪ್ರಾರಂಭವಾಗಿದೆ (0902. "ದೊಡ್ಡ ಪರೀಕ್ಲೆ' ಪರಾ. (ಬಣ್ಣ *- ಮಾಣು) 


*'ಎಡಗಾಣಮುರಿ ಸಣ್ಣಗಾಳಂ!ಕಾಊಾ. ಉಮು) ಕಣ್ಣೆದಂದ ಗಳಗಾಣಮುಂ'' |  ಸಣ್ಣಬತ್ತ, ಸಣ್ಣಭತ್ತ (ನಾ). ಸಣ್ಣಕಾಳಿನ ಒಂದು ಜಾತಿಯ ಉತ್ತಮವಾದ 


(ಮತ್ಯಿ ೬); ಎರ್ಡೆರಳ, ಗಳಲ, ಖಣ್ಣಿಗಾಳೆ (ಕಮದ. ೨೯೪ ಪಂಟ). (ಸ್ದಾ + ಗರ) 
ಸಣ್ಣಗಿರಿ (ನಾ). ಒಂದು ಬಗೆಯ ಚಿನ್ನದ ನಾಣ್ಕ : ಒಂಗಾ೦ದ ಮುಣ್ಕಗಳು ., . 
೧ಗಟರು. . . ೧ ಸಣ್ಣಗಿರಿ (ಅತತ ೧೪). (ಗ 


ಬತ್ತೆ ; ಕಿರುಬತ್ತ : ಸಣ್ಣಬತ್ತದ ಆದಳು, ಶುಂಠಿ, ಭದ್ರಮುತ್ತ ಇದಂ . . , ಖೇದಿಸೆ 


|| ಅಕ್ವಜೈಶಂ ನಿದ್ಗಾಂ (ವಾಡೆ ೫೬). ಸಣ್ಣಧತ್ತ : “ಅಡು! , . . ಸಣ್ಣಭತ್ತ, ಜೀರ್‌ 


ಸಂದಾರದ ಧಸ್ತ್‌"' (ಒಲ್ದಾಟಿ ೫೫), (ಸಣ್ಣ ಬತ್ತ] 


ಸಣ್ಣಬರಪ ೮೨೯೯ ಸಣ್ಣಿಸು 


ಸುಣ್ಣ ಬರಹ (ನಾ). ಚಿಕ್ಕಗಾತ್ರದ ಅಕ್ಬರ ; ಸಣ್ಣಲಿಪಿ ; ಅ ಈ ಬಗೆಯ | | ಸಣ್ಣಪನಿ (ನಾ). (ದ್ರವಪದಾರ್ಥದ) ತುಂತುರು ; ತೊಟ್ಟು : `“4ರದಿಂ ಕೆದರ 
ಲಿಪಿಯನ್ನು ಒಂದು ಕಲೆಯಾಗಿ ಕೆಲವರು ಬೆಳೆಸಿಕೊಂಡು ಬಂದಿರಬಹುದು: ಸಣ್ಣವು ದಮಧುವನ್ಕು'' (ರಲ ೬-೪), (ನಗ್ನ * ಹು (ಇ. ಮ್ಮ) 
ಸಂವಾದನೆಯ ಸಣ್ಣಬರಹದ ಗುರುಬಸನರಾಜರ್ದನರು ಸಿದ ಶರಣಟಾರಿತ್ರದ ಚನ | | ನಣ್ಣಹಿಟ್ಟು (ನಾ). ನುಣುಪಾದ ಹಿಟ್ಟು ; ನಯವಾದ ಹಿಟ್ಟು : ದೆಳಹಿಗಟ್ಕಿಯ 


‘wm ಗಾ), In + ಬರಹ (ಇ. ಬರೆವ) ! ಪಣ್ಣಹಿಬ್ಬ ಸೋವಿಸಿ ಹುರಿದುಕೆೊಳುತ ಬೆಲ್ಲದ ವಾಳದೂಳು ಹಾಕಿ ಕಲು (ೂತತಾ, 
ಸಣ್ಣಟೆರಲು (ನಾ). ಚಕ್ಕದೆರಳು; ಕಿರುಬೆರಳು : ರಲ ಮೂರೇಖೆಯ 1೪! ತಾ. (ಬಾಳ ಹಿಟ್ಟು (ಇ ಪಿಟ್ಟು)| 
ಮಣ್ತೂಡೆದಳು ಸಣ್ಣದೆರಲ ಕೈರಲವೆಯುಬ್ಬುದಳು (ದೂಜಾನ ೧೩-೬೪), |; ಸಣ್ಣಹುಡುಗ (ನಾ). ಚಿಕ್ಕವಯಸ್ಸಿನ ಹುಡುಗ; ಬಾಲಕ: ಈ ಸಣ್ಣಜುಡುಗ ಬಹಳ 
ಹಣ್ಣ 4 ದರಲು (« ಬೆರ್‌) 1 | ಬುದ್ಧಿವಂತ (0ಬ ಬ್ಲ 4 ಹುಡುಗ| 
ಜಣ್ನಧತ್ತ 'ಸಣ್ಣಬತ್ತ' ನೋ. | ; ಸಣ್ಣಹುಡುಗಿ (ನಾ). ಚಿಕ್ಕವಯಸ್ಸಿನ ಹುಡುಗಿ; ದಾಲಕಿ : ಸಣ್ಣಜುಡುಗಿಯರು 
He 


ಸಣ್ಣದುಣಲ್‌ (ನಾ). ಚಿಕ್ಕಕಣಗಳುಳ್ಳ ಮರಳು; ನಯವಾದ ಮರಳು :| ; ಗುಂಪುಗೂಡಿ ಉವಾಡುತ್ತಿಲ್ದಾರ (ಊಂ). (ಸಣ್ಣ * ಹುಡು) 
ಉಸುರಸಯ್‌ ಪುಗಲಿಕೀಯರುರುಚ್ಟ್ವಾಸ ನಿರಯದೊಳಗೆ ವು 'ರಗ್ನದಣಲನಿಡದು | ಸಣ್ಣಹುಳಕ (ನಾ). ತೇವದ ಮರಳಿನಪ್ರದೇಶದಲ್ಲಿರುವ ಒಂದು ಬಗೆಯ 
ಮೊದ್ಭುರಲ್ಲಿಯಳೆಟ ಮುಳುಗೆ (ಉಂಟ ೬-೭೦ ೮ ನ್ನು 4- ಮಲ್‌! 1 ಹಕೀಂ ಕು 
ಸಣ್ಣದುಲ್ಲಿಗೆ (ನಾ). ಒಂದು ಬಗೆಯ ಕಿರಿದಾದ ಮಲ್ಲಿಗೆ : “'ಹುಅನ ಬ್ರ| : ಸಣ್ಣಾಟ (ನಾ). ಯಕ್ಷಗಾನದಲ್ಲಿ ಒಂದು ಪ್ರಕಾರ ; ೫ "ಬಯಲಾಟದಲ್ಲಿ 
೬ ಹಣ್ಣದುಲ್ಲಿಗೆ, ಸೂಪಮಲ್ಲಿಗೆ . . . ದದಸಮಲ್ಲಿಗೆ'' (ಬಾಜ ೭೩); ಹಣ್ಣಲ್ಲಿ. 1 ಹಣ್ಣು ಟಿಕ್ಕೆ ಒಂದು ಪ್ರತ್ಮೇಕದಾದ ಸ್ಥಾನವಿದೆ. ದೊಡ್ಡಾಟಕ್ಕೆ 


pods wea Kn 4-ದುಲ್ಲಿಗು ಇದು ಎರುದ್ದವಲ್ಲದಿದ್ದರೂ ಕೆಲವು ಅಂಶಗಳಲ್ಲಿ ಭಿನ್ನತಯುದ. 
ಸಣ್ಣದಾತು (ನಾ). ಕೀಳಾದ ನುಡಿ ; ತುಚ್ಛವಾದ ಮಾತು : ಯಾರಿಗೂ (| ಗ್ರಾವಿಪಣರು ಆರ್ಥಿಕ ಮುಗ್ಗಟ್ಟನಿಂದ . , . ದೊಡ್ಡಾಟ 
ಸಣ್ಣ ದುತುಗಳನ್ನಾರಿ ಬಯ್ಮದಾರೆದು (ಊಂ, ಹ್ಹಾ 4 ದತ್ತು! | 1 ವನ್ನು ಸುಲಭೀಕರಿಸಿ. ಅದರದೇ ಮೂಲಳಂಶಗಳನ್ನಿಟ್ಟುಕೊಂಡು 
ಸಣ್ಣಮುಡಿ (ನಾ). (ಕರಾ) ಒಂದು ಅಳತೆ; ಮುಡಿಯಲ್ಲಿ ಒಂದು ಭಾಗ :| | ಸಣ್ಣಾಟವನ್ನು ಅಡಲು ಪ್ರಾರಂಭಿಸಿದರು . . . ಸಣ್ಣಾಟವನ್ನು 
"ಣಾ ೧೩೦೬ ಹಣ್ಣ 4- ಮುಡಿ) ದಾಸರಾಟ, ಶರಣರಾಟ ಎಂದು ಕರೆಯುತ್ತಾರೆ'' (ಇಪ ೧೪) : ದೊಣ್ಣುಟಕ್ಕೆ 


ಸಣ್ಣದುಣಸು (ನಾ). ಚಿಕ್ಕಜಾತಿಯ ಒಂದು ಬಗೆಯ ಮೆಣಸು ; ಕಿರುಮೇಣಯು: 
“ತ ಸಣ್ಣಮೇಜಸು'' (ಒಣ. 2೨). |ಓಗ್ಗು 4- ದುಣಜು (ಇ ದುಬಸು)| |] 'ದೂಡ್ಡಾಟ' ಪರಾ. ಉಗ್ಲ4ಲಟು 

ಸಣ್ಣಲಬು (ನಾ). ಓಂದು ಬಗೆಯ ಸಸ್ಮ : «6% ಓಣ್ಣ *- ಅಲಬು) ಸಣ್ಣ್ಯೆ (ನಾ). (ಮಡಿಗಾಗಿ ಉಡುವ) ರೇಷ್ಮೆವಸ್ಟ್ರ ; ಮಗುಟ : ಎಣ್ಣೆ 
ಸಣ್ಣವಟ್ಟೆ (ನಾ). ಚಿಕ್ಕದಾರಿ; ಸಣ್ಣದಾದಿ : ನಡ ಬೋಡುದ ಉರವ ಕೈಯ | | ಮುರುದದಾಗ ಸಣ್ನ ಎಕೆ? (ಣಂ ॥€- ತುಳು. ಏಗ್ಣ್‌, ಸಗ) 

ದೊಂಬೆ ಮಂಗೊಡದೊಲೆಯಿಂ ನುರ್ಧಿಗಿ ಎಡೆಯುಡುದ ಸಣ್ಣದಟ್ಟೆಯಿದೆನೆ ದಾಸಿ | ಸಣ್ಣಿ (ನಾ). ಒಂದು ಬಗೆಯ ಸಸ್ಮ : ಬಖಿಂಬ ಸಣ್ಣಿ, ಸೂರ್ಯಕಾಂತಿ, ಚಿತ್ರಮೂಲ 
ಇಡು ಬೋಗಸಿತು ಕೋಮಲೆಗೆ (ಶಾ. ಇಇ). [ಸಣ್ಣ ಕಟ್ಟಿ) (ದ್ಗುಎ. ೫ ಗ 

Speedy srt Sa 1 ns (ನಾ). ಇಂಪಾದ ಧ್ವನಿ: ಅಉೀಪ್ಮಾಮ್ಯದುಮಂಟತಿಂಟಿತಸದುಂ 
ಪೊಂಬಟ್ಟೆ (ಬಂಧ ಗ: ೩ (ನಗ್ನ * ವಡಂದ | | ಸೇಕ್ಸೆಂಟರಂ ಬಂಚರದ್ದಳಿಯೊಳ್ತಳ್ಳೊಡನಣಕ್ಕೆ ಮಣ್ಣಳವೆ ಬುಂಚಂ ಹಳ್ತದೋಲ್ಫೊಣ್ನೆ 
ನಣ್ಣವಳೆ (ನಾ). ತೆಳುಬಾಡ ಬಳೆ; ತೆಳ್ಳಗಿರುವ ಬಳೆ : 4ರ್ವಸದಳದೂದ ಬಣ್ಣದ | | ವ ೩-೧೬. [ಸಾ 4 ಇಂಚರ) 
ಲ್‌ ei ೧. ಅರದು ಪುಡಿ ಮಾಡುವ ಸಾಧನ; ಆರೆಗಲ್ಲು: ತದ್ಮು ಮುಂ 
'ದಣಕಾರ್ತಿ ಮೂಳ್‌ "ಬಂದಿ ೪:೬. (ಸಣ್ಣ * ಬಳ್ಳ) ಬಿರಪಿದಾಯುಪ್ಮಂಬರಂ ಮಾಯದೂಗದು ಮೆಯ್ಯಣ್ಣೆ ಗಯೊಳ್‌ ಮಗುಲ್ಲ್‌ ಲೂಡಮೇಣ 
ಸಣ್ಣವಿಷಯ (ನಾ). ಚಿಕ್ಕಪುಟ್ಟ ವಿಷಯ; ಸಾಮಾನ್ಮಸಂಗತಿ : ಲಿಎ. ಶಾಸ: [sm ದುುಕ್ಕದವ್‌ ಬೋಂತರೋ (ಅತ್ರ ೫-೧೬); ಅದು. , , ಗ್ರಂಿವರ್ಣ ಬುದನಂಂದಿದ 
ಗಳಂದರೇಬಿ. ಅದರ ಮಹತ್ವವೇನು ಎಂಬ ಸಣ್ಣದಿಪಯಣಗಳಾ ದುಹುಯಲಎ ಗ್ಗಗೆಯಲಳರೆದೆಯ್ದೆ ಧೂಪಿಸ ದಾಗಪಾಭಿಯುನಧಕಿಗಂಧೇಳಧಮದಲ್ಲಂ (ಛೂ 
ಶದುಗೆಲ್ಲರಿಗೂ ತಿಂದೇ ಇದೆ (ಉಡ. ೪). (ನಗ್ನ 4 ವಿವರ) | | ೪»; ಆರೆ ಸಣ್ಣಿಗೆಯೊಳ್‌ ಜುಪಿಭಾತುಕುನಂ (ಅರಬ ೫೦-೩೨ ೮೪), ಪಿ. ಸಣ್ಣ 
ಪಣ್ಣಪರವಳಿಗೆ (ವಾ). ಗೋದಿ ಅಥವಾ ರವಯಿಂದ ತಯಾರಿಸಿದ ಪಾತ್ರೆ (7) : ಎದ್ದುಹಾಲು ಪಾಲ್ಕುವಖದ ಹಣ್ಣಿಗೆಯಲ್ಲಿ ಹೊಯ್ದು 
(ಪಾಯಸಕ್ಕಾಗಿ ಉಪಯೋಗಿಸುವ) ಸಣ್ಣಗಾತ್ರದ ಉರುಳಿ; ಸಣ್ಣದಾದ | ಡೋರಾಯಂತ್ರದಲ್ಲಿ ಹಾಲು ಇಐಗುದ ಪರಿಯಂತರ ಆಬ್ಬು (ಓಬ್ಯಓಿ ೧೧). 
ಸರದಳಿಗೆ : ಖರವಳಿಗೆ ಸಣ್ಣನರದಳಿಗೆ ಮುಣೆಸರದಳಿಗೆ , . . ಸಮೆದವಂತೊಳಗೆ | ಪ ಓಆಸಣ್ಣರಿ-ಗು 

‘ums ೧೩). |ನಣ್ಣ 3. ಸರಪಳಿಗೆ | ಸಣ್ಣಿಗೆಯೊರಲ್‌ (ನಾ). ಎ ಸಣ್ಣಿಗೆ ೧ : ಚದ್ದ್ರಸಾನ್ತದ ಸಣ್ಣೆಗೆಯೊರಲ್ಲೆ 
ಸಣ್ಣಪಹ (ನಾ). ಎಳೆಯ ಚಂದ್ರಬಿಂಬ; ಬಾಲಚಂದ್ರ : ಸಣ್ಣಸಹಿಗೆ ಸುದಂದ | ಹಿದುಲಗುಮ್ಮಾಳಿದನ್ನು ಕುಂದಣಿಗೆ ಮಾಡಿ . . . ನಿನ್ನ ದೋಡ ದಾಯ್ಸ ದಮುಲ್ಲರುಲ್ಲಗೆ 
ನೂಸಲ್‌ . . . ಒಪ್ಪಿದುವಾ ಒಎಲಿತಸುಭವಗೆ (ಜಾಗ ೧೩-೧೦). [ಬಣ್ಣ 4- ಜೂ) ಊದಿ (ಯುತ್ಛತ, ಭಾ. it + uso 

ಸಣ್ಣಖಾಹಿವೆ (ನಾ). ಚಿಕ್ಕಕಾಳುಗಳನ್ನುಳ್ಳ ಒಂದು ಬಗೆಯ ಸಾಸಿದ : ! ಸಣ್ಣೆತು. ಸಣ್ಣಿತ್ತು (ನಾ). ಸಣ್ಣನಾದುದು ; ಚಿಕ್ಕದು : ""ಖಕ್ಷಿತು ಅತಿಚೂರ್ಣ'' 


'ಬೆಣಾಗುದಷ್ಟು ವಿಸ್ತಾಳವಾದ ರಂಗತಷ್ನೆಳೆ ಸಣ್ಣಾಟಕ್ಕೆ ದಣಾಗಿಲ್ಲ (6೫. ೧೨೫). 


1 
| 
| 
1 
i 


*'ತೀಳ್ನ್ನಭಲಾ - ಸಣ್ಣಾಪಾಸಿದೆ” (ಒಣ) ೩೦. (ಬಣ್ಣ * ಹಾಸಿನ) ಅ] (ದಾಡಿ 4.೬ ೩೯): ಕುರುದಿಂದ ಸಣ್ಣಿತು ಕಾಂತಿ ದೊಡ್ಡಿತು (ಅಲಆ 4-೧); ಮದ್ದು 
ಸಣ್ಣಸೆಣಬು (ನಾ). ಒಂದು ಬಗೆಯ ಸೆಣಬು : ಅಪ್ಟೆಣಟು. ಸಣ್ಣಬೆಣಬು ಕಹಯಾದವ್ಪೂ ಗುಳಿಗೆಯು ಸಣ್ಣಿ ತಾಗಿಧಲೆಹಂದು ರೋಗಿಯ ಹಂಬಲಹುದು ( ರಾತ್ರತ 

Mn ೫೬-೪೪೪), (a + ಸೆಣಬು (ಆ mo) ಆಅ. ಸಣ್ಣಿತ್ತು :" ಹಹ... ಶಯಿತದ್ಮಂ - ಈ ೭ ಸಣ್ಣಿತ್ತು” (ಉದಳ್ಕಿ ಇಷಾ. 
ಸಣ್ಣಸೇವಗೆ (ನಾ). ತೆಳ್ಳನೆಯ ಸೇವಿಗೆ : ಪಾಲೋಗರೊಡೆ ಸ್ನಾಸರಗೆಗಳಲ್ಲಲ್ಲಿ Kany 


(ಬಹರ. ೭ ೯೨3; ನುಣ್ಣನೇ ಶ್ಯಾಸದಗೆಯ ಮೆದೆಯೆರೆಯವುದಡಕಿಲಿಡ್ದಲಿಗಗಳ | | ಸಣ್ಣೆತ್ತು 'ಸಣ್ಣಿತು' ನೋ. 
ಬೋವ «ಇದ್ಯುಳಿ. ೭ ಖಾ); ನಣ್ಣಖೇದಗೆ ಹಾಲುಂಡೆ ಜೇನ್ನೊಡ . . . ಧಎವಗ [ಅ] ಸುತ್ಣೆಸು (ಕ್ರಿ). ೧. ಆರೆ; ನುರಿಯುವಂತೆ ಮಾಡು ; ನುರಿಸು : ಪಡೆಗಡ್ಡಮಿರ್ದ 
ಮುದ್ದುವೆಣ್ಣುಗಳಿಡೆಮಾದಿದರು (ಜಾಜಿ. ೪೩). ಬಣ್ಣಾ * ಸೇಮಗೆ (. ಸೇವಿಗೆ) | | ದೆಟ್ಟಿಟ್ಟೆಡೆ ಮಟ್ಟಮಿಹುಂಬದುಂದುದಂ ಸಣ್ಣಿ ಓ ಸಾರ್ದೆದ ನಡೆದ ದಂಡರತ್ನಂ ವಡುವಳ್ಳನ 


ಸಣ್ಣೀಚಲು ೮೩೦೦ 


ಮುಂದೆ ನಡೆಯೆ ನಡೆದಂ ಭರತಂ (ಆದಿಪು. ೧೧-೪೭ ಹೆಚ್ಚಿನ ಪದ್ಧ); ಹರಿಚಂದನಮಂ | | ಸತ್ಕ (ನಾ (ನಾ 


ಸಮಂತು ಸಣ್ಣಿಗೆಯೊಳ್‌ ಸಣ್ಣಿಪುದು (ಬಾಧಪು. ೬-೬೪). ೨. ನಯಗೊಳಿಸು; | 
ನುಣ್ಣಗೆಮಾಡು : ಕುರುಬಲಮೆಲ್ಲಮನರೆದು ಸ।ಪಾಠಾಂ. ಪ।ಣ್ಣಿಸಿದಂತೆ ಮಾಡಿ ತವೆ | 
ನೆರವಿಯನೆನಿತಂ ಕೊಂದೊಡಮೇವಂದಪುದು (ಪಂಪಭಾ. ೧೧-೧೧೭ ವ); ಸಣ್ಣಿ ಗೆಯೊಳ್‌ | 
ಸಣ್ಣಮಾಗರೆದು ಸಣ್ಣಿಸಿದೊಡೆ ( ಸುಕುಮಾ. ೧೧-೪೭ ವ); ಹಸಿಯಕ್ಕಿಯುದ್ದು ಜೀರಿಗೆ ಮೆಣಸು 
ತೆಂಗಾಯ ಕುಸುರಿ ಬಿಳಿಯುಳ್ಳಿ ಸಾಸುವೆಯೆಳ್ಳುಗಳನು ಸಣ್ಣಿಸಿಯರೆದು (ಸೂಪಶಾ. | 
೪-೭6). ೩. ಬಡವಾಗು; ಕೃಶವಾಗು : ಉಣ್ಣದೊಡವೆಯ ಗಳಿಸಿ ಮಣ್ಣಿನೊಳು | 
ತಾನಿರಿಸಿ ಸಣ್ಣಿಸಿ ನೆಲನ ಸಾರಿದನ ಬಾಯೊಳಗೆ ಮಣ್ಣು ಕಾಣಯ್ಯ (ಸರ್ವಜ್ಞ ೬೫೭); 
ಎರಡು ಆಳಿನ ಬದುಕನ್ನು ಒಬ್ಬನೇ ಮಾಡಿ ಸ್ವಲ್ಪ ಮಟ್ಟಿಗೆ ಸಣ್ಣಿಸಿದ್ದಾನೆ 
೪. ಪುಡಿಮಾಡು; ಚೂರ್ಣಗೊಳಿಸು : ಶಿವೆಯಂ . . . ಶಿಲಾಜಿತುವಂ ಲೋಹವುಮಂ [0 
ಸಣ್ಣಿಸಿ ತಿನೆ ಬೇಚವೇಜ್‌ ನಿರ್ವ್ಮಾಜದಿಂ ಪ್ರಮೇಹಂ ಕಿಡುಗುಂ (ಲೋಕೋಪ. ೯-೧೩೬); | 
ಬಳಿಯೆಳ್ಳು ಸಣ್ಣಿಸಿದ ತೆಂಗಾಯಿ ತನಿವಾಲುಗಳ ಬೆರಸಿಯುದಯದೊಳು ಗಅಗಳಕ ಮಾಡಿ | 
ತುಪ್ಪದೂಳು ಗಾರಿಗೆಯಡುವುದು (ಸೂಪಶಾ. ೧-೨೪). ೫. ನಾಶಮಾಡು; | 
ಇಲ್ಲವಾಗಿಸು : ಸರೋಜದ್ಯಸಿರಿಯನೊಯ್ಯನೆ ಸಣ್ಣಿಸಿ. . . ತೀಡಿದುದು ಮೂಡಣಗಾಳಿ | | 


(ಆಳುವ: ೪೦). 1 


| 
i 
| 
| 
i 
| 
| 


ಹಿಮಪ್ರವೇಶದೊಳ್‌ (ಉದ್ಭಟ. ೪-೨೨). ೬. ಕ್ಟೀಣಿಸು ; ಇಲ್ಲವಾಗು : ವೃಷ್ಟಿದಿನವು [ss ಸತಕ್ರತು (ನಾ). ನೂರುಯಾಗ, - ಯಜ್ಞ 


ಸಣ್ಣಿಸಿದುದು (ಸಿದ್ದೇಪು. ೨೦-೬); ಎನ್ನೆ ಪಂಚೇಂದ್ರಿಯ ಸಪ್ತವ್ಯಸನಂಗಳಿಲ್ಲ ಸಣ್ಣಿಸಿ | 
ಹೋದುವಯ್ಯ (ಅಖಂಡೇ. ೧೦೩-೩೪). ೭. (ಆಲಂ) ಪರೀಕ್ಷಿಸು ; ಒರೆಹಚ್ಚು ; | 
ಇಂತಹ ಕಾಲಿಕಸಂಗತಿಗಳನ್ನು ಸಾಣಿಸಿ. ಸಣ್ಣಿಸಿ ಸಾರ್ವಕಾಲಿಕವಾಗಿ ನಿಲ್ಲುವ | 
ವಿಚಾರಗಳನ್ನಪ್ಪೇ ಸ್ವೀಕರಿಸತಕ್ಕದ್ದು (ಯಕ್ಷಪ್ರ ೧೭೫). [ಸಣ್ಣ * - ಇಸು! 
ಸಣ್ಣೀಚಲು (ನಾ). ಚಿಕ್ಕಜಾತಿಯ ಒಂದು ಬಗೆಯ ಈಚಲುಮರ ಮತ್ತು | 
ಅದರ ಹಣ್ಣು [ಸಣ್ಣ *- ಈಚಲು, (ಆ ಈಂಚಿಲ್‌)] 
ಸಣ್ಣೀರ (ನಾ). ನಯವಾದುದು; ನುಣುಪಾದುದು : ಸಣ್ಣೀರಮಪ್ಪ ಸಿರಿಗಂಧಮಂ 
ಬೆರಸೆಂಬ ಹಿಮಜಲಕೆ ಸಂಪಗೆಯ ಮುಗುಳ್ಗಳಂ ಕೂಡೆಂಬ (ಬಸರ. ೭-೪೮). [ಆ ಸಣ್ಣ) | 
ಸಣ್ಣು, ಸಣು (ಗು). ಕುಳ್ಳಾದ; ಗಿಡ್ಡವಾಗಿರುವ : ಸಣು ಸಣ್ಣು ಶಬ್ಬೌ ಕಬ್ಬ | 
ವಾಮನಾವಯವವಿಶೇಷವಚನೌ (ಶಬ್ದಾನು. ೪೪೯ ವಾಸಾ). ಸಣು : ಮೇಲಿನ [ss 
ಪ್ರಯೋಗವನ್ನು ನೋಡಿ. (ಸಣ್ಣ * -ಉ್ಬು) 
ಸಣ್ಣುಕ, ಸಣುಕ (ನಾ). ಕುಳ್ಳಾಗಿರುವವನು; ಕುಬ್ಹ : ಉಕ ಪ್ರತ್ಮಯಕ್ಕೆ-ಕಟ್ಟುಕಂ, 
ತಟ್ಟುಕಂ . 
(ಶಬ್ದಾನು. ೪೪೧ ವ್ಯಾಖ್ಮಾ). ಸಣುಕ : ಸಣುಕಂ, ಸಣ್ಣುಕಂ (ಶಬ್ಬಾನು. ೪೪೧ ವ್ಮಾಖ್ಶಾ). 


[ಸಣ್ಣು + - ಕೃ] - 


20! 


(ಮೈಔಗಿ ೬೧-೧೨೩೦). 


ಸಣ್ಣುಕಂ, ಬೊಂದುಕ೦ (ಶಮದ. ೨೦೩ ಪ್ರಯೋ); ಸಣುಕಂ, ಸಣ್ಣುಕಂ | 


ಸಣ್ಣೆ (ನಾ). ಅರೆಯುವ ಸಾಧನ ; ನುರಿಸುವ ಸಾಧನ : ಎಣ್ಣೆಯೊಳ್ಳಾಸಿಯುಂ 


ಸಣ್ಣೆಯೊಳ್‌ ಸಣ್ಣಿಸಿಯುಂ ಇಂತನೇಕಪ್ರಕಾರಂಗಳಿಂ ಪೀಡಿಸಿ (ಪಸಾರ. ೧೪೯). | 
[ಆ ಸಣ್ಣ] | 

ಸಣ್ಣೇಲಕ್ಕಿ (ನಾ). ಚಿಕ್ಕಜಾತಿಯ ಏಲಕ್ಕಿ ; ಕಿರಿ ಏಲಕ್ಕಿ : ""ಫಲಾತಿಬಹುಳ - 
ಸಣ್ಣೇಲಕ್ಕಿ'" (ಓಷಧಿ. ೧೦೪). [ಸಣ್ಣ *- ಏಲಕ್ಕಿ) 35| 


ಸಣ್ಣೊಬ್ಬೆ (ನಾ). (?) : ಉಮೇಶನ ಸಾಚತನದಿಂದ ಮಲ್ಲಾರಿಭಟ್ಟರಿಗೆ ಸಾಮ್ರಾಜ್ಮ 
ಬಿದ್ದುಹೋಗಿರದಿದ್ದರೂ ಕಾಲ್ತೊಡಕಾದಂತಾಗಿ ಸಣ್ಣೊಬ್ಬೆಯ ಮೇಲೆ ತೂಂದರೆಯಾಗ 
ಹತ್ತಿತು (ದಾಕೂಟ. ೩೭). 17) 

ಸತ್ಯ (ನಾ). ಯಾವಾಗಲೂ ಇರುವುದು ; ಶಾಶ್ವತವಾದುದು : “ಸತಮೆನೆ 
ಶಾಶ್ವತಕ್ಕೆ ಪೆಸರಕ್ಕು'' (ಕಬ್ಬಿಕ್ಕೆ. ೫೬) : ಭಾವಿಸೆ ಬೇಟಮೇಂ ಸತಮೆ (ಲೀಲಾವ. |0| 

[ಆ ಸಂ. ಶಾಶ್ವತ. / ತಮಿ. ಚತ ; ತೆಲು. ಸತ] 

ಸತ್ಮ (ನಾ). ಒಂದು ಸಂಖ್ಯೆ ; ನೂರು : ಸಂವತ್ಸರಸತಂಗಳೆಣ್ಣುನೂಆ 
ಇಪ್ಪತ್ತ ಅಯ್ದನೆಯ ರುಧಿರೋತ್ನಾರಿಯೆಂಬ ಸಂಬತ್ಕರಂ ಪ್ರವರ್ತ್ತಿಸೆ (ಮೈಆರಿ. ೧೯೨೯, 
೮೬-೧; 903) ; ಸ್ವಸ್ತಿ ಸ(ಶ)ಕನ್ರಿಪ ಕಾಲಾತೀತ ಸಂವತ್ಸರಸ(ಶ)ತಂಗಳೆಣ್ಣುನೂಅ 
ಇರ್ಪ್ವತ್ತೆಣ್ಣನೆಯ ಪ್ರಭವಮೆಂಬ ವರಿಷಂ ಪ್ರಪರ್ತ್ತಿಸೆ (ಎಇ. X೩೪ ೬೧-೨ ; 906). 
"ಸತಕ್ರತು' ಪರಾ. 


೧೪ ೭೯). 


45 
[ಆ ಸಂ. ಶತ. /ಪ್ರಾ. ಸತ. / ತಮಿ. ಚತ] | 


ಸತ್ಯ, 
4 


ಸತಾಯಿಸು 


)- ತನ್ನ ಅಧಿಕಾರಕ್ಕೆ ಸೇರಿದ ಜಾಗ, - ಸ್ಹಳ : ಬರ್ಮದೇವಯ್ಮನ 

ಮಗ ಕಾಳಿದಾಸಂ ನನ್ಹಾದೀವಿಗೆಗೆ ತನ್ನ ಸತದಲು ಸೋವಿಮಯ್ಕ್ಯ ವಸುಗೆಲಯ್ದು 
ನುತ್ತರ್ಕೆಯ್ಕೊಳಗೆ (Mo. Ix -i. ೧೦೩-೪೬ ; 1050). [ಆ ಸಂ. ಸ್ವತಸ್‌) 
ಸೊಥೆ, (ನಾ). ೧. ಕಂದಿ ಹೋಗುವುದು; ನಲುಗುವುದು. ಸೊಥೈೈ: 
೨. ಗಾಯ ; ಪೆಟ್ಟು: ಅಲಸದಿರೊಯ್ಯನೆ ಪೊಯ್ವುದು ತಲೆಯೊಳ್‌ ಸೂಥೆ [ಪಾಠಾಂ. 
ಶತೆ।ಯಂ ಬಟ್‌ಕ್ಕೆ ನೆತ್ತರ್‌ ಬರಲಾ ವಿಲಚಿತ್ತನಾಗದಂತಾ ವಿಲಸದ್ಯೋಗಮನೆ ಪೂಸಲಾತಂ 
“ಸೊಥೆವೊಯ್‌' ಪರಾ. 

ಸತವಾಗು - ನಲುಗು ; ಕಂದಿಹೋಗು : ಸವಿ ಸಮನಾಗೆ ಸುತ್ತಿಟ್‌ದ ತೋಳ್‌ 
ಸತವಾದೆರ್ದೆಯಿಂ (ಪಾಠಾಂ. ಸರವಾರ್ದೆರೆಯಂ)ಪಲಂಪನಪ್ಪುವ ಬಗ . . . ಕಾಮಸೌಖ್ಯದಿಂ 
ಸವೆದವೊಲಿರ್ಪವಲ್ಲಿ ಗಗನೇಚರದಂಪತಿಗಳ್‌ ರತಾಂತದೊಳ್‌ (ಲೀಲಾವ. ೯-೪೬) ; 
ಸತವಾದ ದೇಸೆ ಕೆಂಪಲಿದಧರಂ ಪಟುಂತಿದ ತನುಚ್ಛವಿ . . . `ತಳಿರ ಪಾಸುಗಳೊತ್ತೆ 
ಪೂದಲ್ಲ ಬಾಸುಟಂದುಲುಗಿಸೆ ಚಿತ್ತಮಂ ವಿರಹ ವಲ್ಲಭನೊಳ್‌ ನೆರದಿರ್ದ ನಲ್ಲಳಂ 
(ಲೀಲಾವ. ೧೨-೪೮). (ಇ ಸಂ. ಕ್ಷತ. /ತಮಿ. ಚತೈ ಎ ಜಜ್ಜುಗಾಯಮಾಡು; ಮಲ 
ಚತ, ಚತಯು ಎ ಗಾಯಮಾಡು) 


ಬಾಟ್ಗುಂ (ಯಮದ. ೮-೫೯). 


: ಇನ್ನೀ ಧಮ್ಮಮಂ ತಪ್ಪದೆ 
ಪ್ರತಿಪಾಳಿಸಿದವರ್ಗ್ಗೆ ಕುರುಕ್ಷೇತ್ರದೂಳ್ಸತಕ್ರತುವಂ ಮಾಡಿದ ಫಲವಕ್ಕುಂ 


(ಕಣ. ೪೭-೬- ೧೮: 1153), [ಆ ಸಂ. ಶತಕ್ರತು] 


ಸತತ (ಗು). ೧. ನಿರಂತರವಾದ ; ಅಡೆತಡೆಯಿಲ್ಲದ : ಸತತಗಣನಾಥ ಸಿದ್ಧಿಯನೀವ 


ಕಾರ್ಯದಲಿ ಮತಿ ಪ್ರೇರಿಸುವಳು ಪಾರ್ವತಿದೇವಿಯು (ಪುರಂದ. ೧-೪-೧). (ನಾ).೨. 
ಸ್ಥಿರವಾದುದು : ""ಸತತ(ಪಾಶಾಂ. ಸತ]ಮೆಂದು ಸ್ಥಿರಂ'' (ಕಶಸಾ. ೨೪-೫೧೦). ([ಸಂ.) 


| ಸತತಂ (ಅ). ಯಾವಾಗಲೂ ; ನಿರಂತರವಾಗಿ : ಸತತಂ ಛಂದೋವಿದಿತ 


ಪ್ರತೀತಶಾಸ್ತ್ರೋಕ್ತಮಾರ್ಗದಿಂದಆೌವುದದಂ (ಕಎರಾ. ೧-೭೧) ; ನುತಶಬ್ದಾಲಂಕಾರದೊಳತಿ 
ಶಯಮದು ಕನ್ನಡಕ್ಕೆ ಸತತಂ ಪ್ರಾಸ೦ (ಛಂದೋಂಬು. ೧-೪೬ ಅಧಿಕಪದ ೫). [ಸಂ.] 


ER (ನಾ). ಒಂದು ಬಗೆಯ ಜ್ವರ ; ಏಳು, ಹತ್ತು ಅಥವಾ ಹನ್ನೆರಡು 


ದಿನಗಳ ಮಿತಿಯಲ್ಲಿ ಬರುವ ಜ್ವರ : ಏಳುದಿನ, ಹತ್ತುದಿನ. ಹನ್ನೆರಡುದಿನ ಒಂದೇ 
ಮಿತಿಯಾಗಿ ಬಂದು ಜ್ವರ ಕಾಣಿಸಿ, ತಿರುಗಿ ಏಳುದಿನ, ಹನ್ನೆರಡುದಿನಕ್ಕೊಮ್ಮೆ ತಪ್ಪದೇ 
ಬರುವ ಜ್ವರವನ್ನೇ ಸತತಕವೆಂದೂ . . . ಹೇಳಲ್ಪಟ್ಟಿದೆ (ಸಕವೈ. ೯೮). [ಸಂ.) 


ಸತತಗತಿ (ನಾ). ಯಾವಾಗಲೂ ಚಲನೆಯುಳ್ಳುದು ; ಗಾಳಿ ; ವಾಯು: 


ಸಿಂದುವನವೇದಿಕೆಯಂ ಸತತಗತಿವೇಗದಿಂದೂರ್ಜಿತಬಭುಜಬಲನೆಯ್ದ್ಹಿ ನಗದ 


ವನವೇದಿಕೆಯಂ (ಆದಿಪು ೧೩-೩೫). (ಸಂ.] 


ಸತತಗತಿತನೂಜ (ನಾ). ವಾಯುವಿನ ಮಗ ; ಹನುಮಂತ : ಯತಿಪತಿಗಳ 


ಪಾದಾಂಭೋಜಮಂ ಭಕ್ತಿಯಿಂದಂ 


[ಸಂ.] 


ಸತತಗತಿತನೂಜಂ ಪೂಜಿಸುತ್ತಿರ್ದಂ 
( ಪಂರಾಮು. ೧೧-೬೦). 


| ಸತನು (ನಾ). ಶರೀರದಿಂದ ಕೂಡಿರುವವನು ; ಶರೀರಸಹಿತನಾದವನು : 


ಆತನು ಸತನುವಾದಂ ಕಾಮಸಾಮ್ರಾಜ್ಕಲಕ್ಷ್ಮೀಲತೆಯ ಲಲಿತಲಾಸ್ಮಪ್ರೌಢ 


ಚೆಲ್ವಾದುದೀಗಳ್‌ (ಮಲ್ಲಿಪು. ೭-೪೬). [ಸಂ.) 


ಸತರಂಜಿ (ನಾ). (7?) : ಅಲ್ಲಲ್ಲಿ ಬೀಡನು ಬಿಡುತ ಕಪ್ಪಗಳನುಲ್ಲಸದಿ ತಾ ಕೊಳುತ 


ಮನ್ನಣೆಯಲ್ಲಿ ಮನ್ನಿಸುತೈದಿ ಕಟಕವ ನಿಲ್ಲಿಸದ ಸತರಂಜಿ ಘನತರ ಹೊಳೆಯು 
ತಡಿಯಲ್ಲಿ (ನಾಗಷ. ೧೫-೩೮); ಸಿಂದುಭೂಪತಿ ಸತರಂಜಿಯೊಳೆಯೊತ್ತಿಗೈದಿದ 
ಚತುರಂಗಬಲಸಹಿತ ಸೇನಾಪತಿಯ ನೀ ಕಳುಹು (ನಾಗಷ. ೧೫-೪೦). 1% 


| | ಸತಾಯಿಸು, ಸತಾಯ್ಸು (ಕ್ರಿ). ಹಿಂಸಿಸು ; ಪೀಡಿಸು : ಅವಳನ್ನು ಚೆನ್ನಾಗಿ 


ಸತಾಯಿಸಿ ಅವಳಿಂದ ಕೆಲಸ ತೆಗೆಯಿಸಿಕೊಂಡು ಬಿಡುತ್ತೇನೆ (ಸುಂದರಿ. ೨೦) ; 
ಸತಾಯಿಸಿದವನನ್ನೇ ಮತ್ತೆ ಸತಾಯಿಸುವುದು ವಿಧಿ (ಹೂಸಕ್ತಿ. ೨೭). ಸತಾಯ್ಸು : 
ನೀವೋ ಸತಾಯ್ಸಿ ಸತಾಯ್ಸಿ ಅವರ್ನೂ ಎದರ್ದಾಕೊಂಡ್ರಿ (ರಂಟರ. ೨). 

[ಸತ್ನಾ ( 1? «- ಹಿಂ. ಸತಾನಾ, ಸತಾವನಾ; ಮರಾ. ಸತಾವಣೇ) 4 - ಇಸ್ಮು./ 
ತೆಲು. ಸತಾಯಿಂಚು] 


ಸತಾಯ್ಸು ೮೩೦೧ ಸತುಗುಂದು 


ಸತಾಯ್ಸು "ಸತಾಯಿಸು' ನೋ.. | | ಸತೀದೇವಿ (ನಾ). ದಾಕ್ಷಾಯಣಿ ; ಪಾರ್ವತಿಯ (ಪೂರ್ವಜನ್ಮದ) ಹೆಸರು: 
ಸತಿ (ನಾ). ೧. ಹೆಂಗಸು ; ಸ್ತ್ರೀ : ಸತಿಗೆ ಪಾತಿವ್ರತ್ಕವೇ ಭೂಷಣಂ (ಸೋಮೇಶ. ೫); “ದಾಕ್ಟಾಯಣೀ - ಸತೀದೇವಿ'' (ಕಾಶಕ್ಕ ೧೧೭); ಜಗದೀಶ್ಟರನ ರಾಣಿಯಾದ ಸತೀದೇವಿ 
ತಾಯಿ ಜಗದಾಂಬೆಯು . . . ಸತಿಗಳಿಗೆ ಸತೀತ್ರಸ್ವರೂಪವಾಗಿರುವಳು ; ಸತಿಯರಲ್ಲಿ ಯಾ ವೃತ್ತಾಂತಮನಜಅ್‌ಿದು ದಕ್ಷನ ದುರ್ಬುದ್ದಿಯಂ ನಿಲಿಸಿ ಬರ್ಪೆನೆಂದೀಶ್ವರಂಗೆ 
ಪ್ರಧಾನೆ (ಕಪಾಕುಂ, ೩೨). ೨. ಪತಿವ್ರತೆ ; ಸಾಧ್ವಿ : “ಕುಲಪಾಲಿಕಾ . . , ಸತೀ. ಬಿನ್ನವಿಸಲ್‌ (ವೀರಎ. ೭-೭೮ ವ). ಸಂ. ಸತೀದೇವೀ। 
ಸಾಧ್ವೀ - ಈ ೬ ಪತಿವ್ರತೆ'' (ಹಲಾಯು. ೮೧-೩೪೧) : ಸತಿಯರೀ ಕೃತಿಯನಾಲಿಸಿದೊ | 5| ಸತೀಧರ್ಮ (ನಾ). ಪತಿವ್ರತೆಯ ಧರ್ಮ, - ಕರ್ತವ್ಯ : ಸತೀಧರ್ಮ 
ಡಂದಂದಿಗೆ ಪತಿಭಕ್ತಿ ಬಣ್ಣವೇಟುವುದು (ಹದಿಬ. ೧-೫೨). ೩. ಹೆಂಡತಿ; ಪತ್ನಿ: | | ವಿಷಯಕವಾದ ಹೊನ್ನಮ್ಮನ ವಿಚಾರಗಳೆಲ್ಲ ಸಾಂಪ್ರದಾಯಿಕವಾಗಿಯೇ ಇವೆ! 
ಹಸಿದು ಬಂದ ಗಂಡನಿಗೆ ಉಣಲಿಕ್ಕದೆ ಬಡವಾದನೆಂದು ಮಳುಗುವ ಸತಿಯ ಸ್ನೇಹದಂತೆ | (ಕರ್ನಾಕ. ೧೯೪). [ಸಂ.1 
(ಬಸವ. ೨೧೮); ಮೆಚ್ಚಿತಯ್‌ ನಿನ್ನೀ ವ್ರತಕೆ ಯತಂ. ಪಸುಗೆ ನೀಡಂಶಂಗಳಂ ಸತಿಯರ್ಗೆ i | ಸತೀನ (ನಾ). ಒಂದು ಬಗೆಯ ದ್ವಿದಳಧಾನ್ಯ ; ಬಟ್ಟಗಡಲೆ : `"ಬಟಾಣಿಗಡಲೆ, 
(ಶ್ರೀರಾಮಾ. ೧೪-೩೫೯). ೪. ಗಂಡ ಸತ್ತಾಗ ಅವನ ಶವದೊಡನೆ ಸಹಗಮನ | | ಸತೀನ. ವಟಾಣಿ'' «ಸಸ್ಕನಿ. ೧೦೭). ಸಂ.) 
ಮಾಡುವವಳು. ೫. ಸೂಳೆ ; ವೇಶ್ಯೆ : ಚೆಂದುಟಿಗೆ ಪಲ್ಮೊನೆ ನಾಂಟದ [sol ಸತೀನಕ (ನಾ), = ಸತೀನ: ""ಕಲಾಯಃ, ಸತೀನ[ಪಾಠಾಂ. ಲ।ಕಃ. ಹರೇಣು;, 
ಮಾಳ್ಕೆಯಿಂದೆ ಮೆಲ್ಲಗೆ ಮಿಗೆ ಚುಂಬಿಸೆಂದು ಸತಿ ಶಿಕ್ನಿಸಿದಳೊಸಪಾಣ್ಪ್ಬನೊರ್ವನಂ | ಖಂಡಿಕಃ - ೪ ಬಟ್ಟಗಡಲೆಯ ಹೆಸರುಗಳು, ನೆಲಕಡಲೆ'' (ಸಿದ್ಧಾಂತಿ. ೨೭೮). |ಸಂ,1` 
( ರಾಜಶೇ. ೧೧-೩೧). ' ಸತೀರ್ಥ (ನಾ).ಒಬ್ಬ ಗುರುವಿನ ಬಳಿಯಲ್ಲಿಯೇ (ಧಾರ್ಮಿಕ) ವಿದೆಯನ್ನು 
ಸತಿಪತಿಭಾವ ಎ ಗಂಡ ಹೆಂಡತಿಯರಾಗಿರುವಿಕೆ : ಹೀಗೆ ಸಾಧಕನು | | ಕಲಿತವನು ; ಸಹಾಧ್ಯಾಯಿ : ಇದೆಲ್ಲವನ್ನು ಕಂಡು ಅವನ ಸತೀರ್ಥರು 
ದ್ರೈತಮಾರ್ಗದಲ್ಲಿ ಸಾಧನೆಯನ್ನು ಆರಂಭಿಸಿ. ಅದರಿಂದ ಮುಂದೆ ವಿಶಿಷ್ಟಾದ್ವತಮಾರ್ಗದ | | ಅಶ್ಚರ್ಯಪಡುವರು (ಭೀಷ್ಮ. ೫೬). ಸಂ.) 
ಸತಿಪತಿಭಾವದಲಿ ಪ್ರಸರಿಸುವನು (ಶಕ್ತಿಎ. ೧೦೧). ಸತಿಯಾಗು ಎ ೧. ಹೆಂಡತಿಯಾಗು; [1s] ಸತೀರ್ಥ್ಯ (ನಾ). ಎ ಸತೀರ್ಥ : ಅವರ ಪರೋಕ್ಷದಲ್ಲಿ ಅವರ ಹೆಸರನ್ನು 
ಪತ್ನಿಯಾಗು : ಸುರರಾಯನಿಗೆ ಸತಿಯಾಗು ಮರ್ತ್ಯದ ರಾಯರಸ್ತಿರ ನರರ | | ಎತ್ತಿಹಿಡಿಯಲು, ಮೈಸೂರಿನ ನಮ್ಮ ಸತೀರ್ಥ್ಯವ್ಯೃಂದಕ್ಕೆ ಚೈತನ್ಮ ಸಾಲದೆ ಹೋಯಿತು 
ನೆಚ್ಚದಿರಂದರಾ ಸತಿಗೆ (ನಳಚ. ೩-೩೦). ೨. ಗಂಡ ಸತ್ತಾಗ ಅವನ ಶವದೊಂದಿಗೆ | 1 (ನಂಟರು ೬೩). (ನಂ.1 
ಸಹಗಮನಮಾಡು : ನಾನಂತೂ ಸತಿಯಾಗುವುದು ಖಂಡಿತ . . . ಎಂದು; | ಸತೀಲ (ನಾ). ಎ ಸತೀನ. (ಸಂ. 


ಅತ್ತಿಮಬ್ಬೆ ಪಟ್ಟುಹಿಡಿದಳು (ದಾನಚಂ. ೧೬೭). ಸತಿಹೋಗು ಎ ಸತಿಯಾಗು ೨: ಸತೀಲಕ (ನಾ). ಎ ಸತೀನ. ಸಂ. 
ಗಂಡನೊಡನೆ ಅವರ ಹೆಂಡಂದಿರು ಸತಿಹೋಗುವ ರೂಢಿ ಇದ್ದವು (ಕರ್ನಾಸ0. ೨೨೬). |20| ಸತ್ತು, ಸತುವು, ಸತ್ತು, ಸತ್ತ (ನಾ). ಗಟ್ಟಿಯಾಗಿರುವ ಒಂದು ಬಗೆಯ 
[ಸಂ. ಸತೀ। ಲೋಹ : ಸತುವನ್ನು ಕಾಸಿದಾಗ ಬರುವ ಬಿಳಿಯ ಹೊಗೆ, ಹವೆಯಲ್ಲಿ ಇದನ್ನು 
ಸತಿಆಯ (ನಾ). ಒಂದು ಬಗೆಯ ಆದಾಯ (7): ಕರ್ತರಾದ ಪ್ರಸನ್ನಮೊಡೇರು (ಸತುವನ್ನು) ಕಾಸಿದರೆ, ಇದಕ್ಕೆ ಬೆಂಕಿ ಹತ್ತಿ ಬಿಳಿಚ್ವಾಲೆಯುಂಟಾಗುವುದು. ಆಗ 
ತಳವಾರಕೆ ಹಳಿನಾಯಕಿ ಕೊಟಿ ಸತಿಆಯ ಉಮ್ಮಳಿಹೊಲ (ಎಕ. ೫೬ ದಾವಣ. ಬಿಳಿಹೊಗೆ (ಸತುವಿನ ಆಮ್ಲಜವಿಕಾರ) ಹೊರಡುವದು. ಅದರಿಂದುಂಟಾದ ಪದಾರ್ಥಕ್ಕೆ 
೬೨-೧೬ ; 1992 7). [ಸಪಿ, 3] ಆಯ) (ಖರ್ಪರಪುಷ್ಪ) ಸತುವಿನ ಹೂವೆಂದನ್ನುವರು (ಮುಂಬಖು. ೬-೨೧). ಸತುವು, : 
ಸತಿಗೂಡು (ಕ್ರಿ). ಹೆಂಡತಿಯೊಂದಿಗೆ ಇರು; ಪತ್ನೀಸಹಿತನಾಗಿರುಃ ತಾಮ್ರದೊಡನೆ ಸತುವು ಕೂಡಿಸಿ ಹಿತ್ತಾಳೆಯೆಂಬ ಅರಿಸಿನಬಣ್ಣದ ಮಿಶ್ರಧಾತುವನ್ನು 
ತೇಜಮನ್ನಣೆಯಿಂದ ಸತಿಗೂಡಿ ಕುಳಿತ ಸರೋಜಾಕ್ಷ ಮಣಿಮಂಚದೆಡೆಯ (ಮೋಹತ. ಮಾಡುತ್ತಾರೆ. (ಮುಂಬಯಿ. ೪-೧೩೭); ಭಾರತದೇಶಕ್ಕೆ ಆಮುದಾಗುತ್ತಿದ್ದ 
೪-೨೯); ಸತಿಗೂಡಿ ಈಸುದಿನ ಸನ್ನಾತದಿಂದೀ ವೃಕ್ಷದಲ್ಲಿ ಸುಖಮಿರ್ದು (ನನ್ನಚಾ. ಮುಖ್ಯಪದಾರ್ಥಗಳೆಂದರೆ ಹವಳ . . . ಸತುವು, ಕಲಶಪಾತ್ರೆ ಮತ್ತು ಮದ (ದಧಾಣ. 
೬೨೫೫) [ಸತಿ ಕೂಡು]! ೩೫), ಸತ್ತು : ತಾಮ್ರ, ಸತ್ತು. ಫಾದರಸ ಪಶ್ಚಿಮಕಡೆ ಪರ್ವತಗಳಲ್ಲಿಯೂ . . , 
ಸತಿಗೆ "ಸತ್ತಿಗೆ' ನೋ. ತ |, ಮೊರೆಯುತ್ತದೆ (ಭೂಗೋಳ. ೧೧೮); ಇಮಾರತಿಗೆ ಹಾಕುವ ಸತ್ತುವಿನ ತಗಡುಗಳು 
ಸತಿತನ (ನಾ). ಹದಿಬದೆತನ; ಪಾತಿವ್ರತ್ಮ: ದಶಶಿರಂ ಪೊತ್ತುಯ್ದುದೊರ್ಬನ 130| (ಮುಂಬವ್ಕಾ. ೧೧). ಸತ್ತ್ವ : ಸತ್ವ ಕರಗಿಸಿ ಮುತ್ತುಗದ ಮೇಣ ಹಾಕಿ ಬೆರಸಿ ಬೆಣ್ಣೆ 
ಸತಿಯನಲ್ಲು ; ಸತಿತನವನುಯ್ಲಿ ಹನ್‌! (ಶ್ರೀರಾಮಾ. ೯೫೯-೨೮೪)... (ಸತಿ ೩. - ತನ| | | 
ಸತಿಸಪ್ತಮಿ (ನಾ): [ವ್ಮಾಕ] ಸಂಸ್ಕೃತದಲ್ಲಿ ಭಿನ್ನಕರ್ತೃಕಗಳಾದ ಎರಡು | | ಕಂಚು (ಮುಂಬನ್ನಾ. ೩೬ ಪ್ರಶ್ತಾವನು "ಸತ್ಯಭಸ್ಮ' ಪರಾ. 
ಕ್ರಿಯೆಗಳು ಒಂದನ್ನೊಂದು ಅವಲಂಬಿಸಿ ನಡೆಯುವಾಗ ಮೊದಲನೆಯ ; | [ದೇ. ॥ ತಮಿ. ಚತ್ತು ; ತೆಲು. ಸತ್ತು) 
ಕರ್ತೃಪದವನ್ನು, ಕ್ರಿಯಾವಾಚಕವಾದ ಕೃದಂತವನ್ನು ಸಪ್ತಮಾ | | 


ಚ 


ಹಾಕಲು ಭಸ್ಮವಾಗುವುದು (೭ವ್ನವ. ೫೫) ; ಹಿತ್ತಾಳೆ, ಸತ್ತ, ತವರು, ಸೀಸ ಮತ್ತು 


i 
ವಿಭಕ್ತಿಯಲ್ಲಿಟ್ಟು ಮಾಡುವ ಪ್ರಯೋಗ ; ॥ ಕನ್ನಡದಲ್ಲಿ ಈ ಬಗೆಯ 35 ದೊರೆಗಳಿಗೆ ಬಿಗಿಬಂದು ಲೇಸು (ಸರ್ವಜ್ಞ. ೭೨೨). ಸತುವ್ಲು : ಇಸು ಪ್ರತ್ಯಯವನ್ನು 
ಪ್ರಯೋಗವಿಲ್ಲ. ಎರಡು ಕರ್ತೃ, ಎರಡು ಕ್ರಿಯೆಗಳಿರುವ | ಸೇರಿಸಿ ಕನ್ನಡ ಕ್ರಿಯಾಪದವನ್ನು ಸಂಘಟಿಸಿಕೊಳ್ಳವುದಾದರೆ ಭಾಷೆಗೆ ಬಿಗುವೂ ಸತುವೂ 
ಸದೃಶವಾಕ್ಕರಚನೆಯನ್ನು ಸಾಂಪ್ರದಾಯಿಕವಾಗಿ ಹೀಗೆ ಕರೆಯುವುದು | | ಒದಗುತ್ತದೆಂದು ತೋರುತ್ತದೆ (ಸುವರ್ಣ. ೨೫೩). 
ರೂಢಿಯಿದೆ : ನೆಗಲ್ಲುಂ ಸಂಪ್ರತಿಗಂ ಭಾವಿಗಮಂನೆಗಮಂನಮಿನೆಗಮಿನಮಂಬಿವು | [ಆ ಸಂ. ಸತ್ತ್ವ. 1 ತುಳು. ಸತು, ಸತುವ ; ತೆಲು. ಸತ್ತುವ। 
ಸೂರಿಗಳಿಂದುದುಮಲೊಡಂಗಳ್‌ ನೆಗಲ್ಲುಂ ಭೂತಾರ್ಥದಲ್ಲಿ ಸತಿಸಪ್ತಮಿಯೊಳ್‌ | | ಸತುಕರಿಸು (ಕ್ರಿ). ಉಪಚರಿಸು ; ಆದರಿಸು : ಜಂಗಮ ಹಸಿದು ಬಜಯಂಗೈದೊಡಿತ್ತಣ 
(ಕಮದ. ೨೪೭). (ಸಂ. ಸತಿಸಪ್ತಮಾ। |4| ದೆಸೆಯ ನೋಡುವುದಿಲ್ಲ ಸತುಕರಿಸುವುದು ಮುನ್ನಿಲ್ಲ (ಪ್ರಭುಲೀ, ೨೬-೯) ; ಕ್ಲಿತಿಪನಾ 

ಸತೀತಸ್ಕರ (ನಾ). ಪತಿವ್ರತೆಯನ್ನು ಅಪಹರಿಸಿದವನು : ಪೊಕ್ಕನಣುವಂ | | ದೂರ್ವಾಸಮುನಿಯನು ಸತುಕರಿಸಿ ಸಂತವಿಸಿ ಕಳುಹಿದನು (ನಿಭಾಗ. ೫೯-೫ ಸೂಚನೆ), 
ಸತೀತಸ್ಮರನ ಲೋಕಮಂ . . . ಧರ್ಮಕಾರ್ಮುಕಮೆಚ್ಚ ಮಾರ್ಗಣದ ಪ | | ಸತ್ಕರಿಸು] | 
(ಶ್ರೀರಾಮಾ, ೪೬೫-೪೨9). ಸಂ.) ಸತುಗುಂದು (ಕ್ರಿ). ಶಕ್ತಿಹೀನವಾಗು ; ಬಲಗುಂದು ; ಸತ್ತ್ವಗುಂದು : ಪೊಡವಿ 

ಸತೀತ್ವ (ನಾ). ವ ಸತಿತನ : ಅವಳ ಸತೀತ್ವವು ತನ್ನ ಸ್ವಾಮಿಗೆ ಮಾತ್ರ (ಸುಗುಗಂ. | ನೆಆಯದಾ ಪಡೆಗೆ ಫಣೀಶನ ಪೆಡೆ ಸತುಗುಂದಿತು (ಜಯಕಾ, ೯-೫) ; ಲಾಲಿಪ ಪದ್ಮ 


೯೧-೩); ತಾಯಿ ಜಗದಾಂಬೆಯು ಜಗತ್ತಿಗೆ ಮಾತೆ, ಅವ'ಳು ಸತಿಗಳಿಗೆ 
ಸತೀತ್ವಸ್ತರೂಪವಾಗಿರುವಳು ; ಸತಿಯರಲ್ಲಿ ಪ್ರಧಾನೆ (ಕಪಾಕುಂ. ೩೨). |ಸಂ,) 


45| ಕೈರವನಾಳ ಸತುಗುಂದಿ ಮಾಲಿದುವೆಸಳ್ಗಳು ಬಾಡಿ (ಮೋಹತ. ೯-೪೩). 
| [ಸತ್ತು 3- ಕುಂದು; 


ಸತುಗೆಡು 


ಸತುಗೆಡು (ಕ್ರಿ). ಎ ಸತುಗುಂದು : ಅತುಳಬಲಾಢ್ಯ ಕೃಷ್ಣನ ಕೂಡೆ ಕಂದರ್ಪಜಿತು | | 
ದೇವ ಬಲಗೂಡಿ ಕಾದಿ ಸತುಗೆಟ್ಟ ತೆಜದಿ ಕೌಳಿಕವಾಂತು ತನ್ನಯ ಯತುಪೂರ್ಣವನವ 
ಸಾಟ್‌ದನು (ಮೋಹತ. ೪೦-೩). ಸತ್ಸು + ಕೆಡು 

ಸತುವು, "ಸತು' ನೋ. 

ಸತುವ್ಮು "ಸತ್ತು' ನೋ. | 5 

ಸತೃಣಾಭ್ಯವಹಾರಿ (ನಾ). ೧. ಹುಲ್ಲು ತಿನ್ನುವವನು. ೨. (ಆಲಂ) ಪಶು | 
ಸಮಾನನಾದವನು : ಬಗೆಯದೆ ಸತೃಣಾಭೃವಹಾರಿಗಳುಸಿರ್ವರ್ಗದ್ಮಕಾವ [ದೊಳ್‌ | 
ನಿರ್ಬಂಧಂ ಪುಗದಂದರೋಚಿಗಳದಂ ತೆಗಟ್‌ಂದಾ ಗದ್ಮಪದ್ಮಕಾವೃದೊಳಿಕ್ಕರ್‌ ಬ | 
(ಶಮದ. ೬೦). (ಸಂ. ಸತೃಣಾಭ್ಯ್ಮವಹಾರಿನ್‌! | 

ಸತೃಷ್ಣ (ಗು). ದಾಹದಿಂದ ಕೂಡಿದ ; ತೃಷ್ಣೆಯಿಂದಿರುವ : ಆದರೆ ಮುದುಕನ |10 
ಸತೃಷ್ಣದೃಷ್ಟಿಯಿಂದ ಅದು ತಪ್ಪಿಸಿಕೊಳ್ಳಲಿಲ್ಲ (ಅರಗಿ. ೬೯). [ಸಂ.] | 

ಸತೇಜ (ಗು). ೧. ಕಾಂತಿಯಿಂದ ಕೂಡಿದ. (ನಾ). ೨. ಕಾಂತಿಯಿಂದ | 
ಕೂಡಿದುದು : ದಯಾವತಿಯ ಕಣ್ಣುಗಳು ಸತೇಜವಾದುವು (ಜಮಾನ್ಪಾ. ೧೫೮). 
೩. ಕಾಂತಿಯಿಂದ ಕೂಡಿರುವವನು;' ತೇಜಸ್ವಿ: ಉದಯದಿನನಂದದಲಿ | | 
ನೃಪರಿರ್ದುದು ಸತೇಜವ್ರಜರು ಗೋವರ ಸದೆಗನಿಲ್ಲಿಗೆ ಶಿಷ್ಟನೇ ಸಹದೇವ ಹೇಳೆಂದ [15 
(ಕುವ್ಮಾಸ. ೮-೧೫). (ಸಂ. ಸತೇಜಸ್‌। | | 

ಸತ್ಕರಣೆ (ನಾ). ಉಪಚಾರ ; ಆದರಣೆ : ಮಿಗೆ ಸತ್ಮರಣೆಯಿಂದುಪಚರಿಸುತಿರ್ದನು | 

| 


ತನ್ನ ಭವನದಲಿ (ಆನಂರಾ. ೧-೯-೨೨). [ಸಂ. ಸತ್ಯ ಶರಣಾ) 


ಸತ್ಯರಿಸು (ಕ್ರಿ). ೧. ಉಪಚರಿಸು ; ಸತ್ಕಾರ ಮಾಡು : ಅರಸನು. .. ಸತ್ಕರಿಸಿದನು | 


ಚಿತ್ತಹರುಷದೊಳವರ್‌ ನಡೆತರಲ್ಮಾಗ ಕಾಣುತ್ತೆ [20 

: ಗಿರಿರಾಜನರ್ಫ್ಥ್ಯಾಸನಾದಿಗಳನೊಲ್ಲಿತ್ತು ವಿವಿಧೋಪಚಾರಗಳಿಂ ಸತ್ಮರಿಸೆ (ಚಬಪು. | 
೩೬-೨೦). ೨. ಶುಶ್ರೂಷೆಮಾಡು ; ಆರೈಕೆಮಾಡು : ತಣ್ಣದಿರ್ಗಲ್‌ ಕನ್ನೆಯ್ದಲ 
ನವನಾಳಂ ಕುಳಿರ್ವಣ್ಣಿನೆ ಬಾವನ್ನದಿನಾಳಿಯರೆಳಸಿ ಕರಂ ಸತ್ಕರಿಸಲು ತತ್ಕೋಮಲೆಯ 
ವಿರಹವೇದನೆಯಾಜ್ಮಂಬೊಯ್ದಗ್ಗಿಯ ತೆಜನಾಯ್ತು (ಜಯಕಾ. ೪-೪೦). ೩. ಗೌರವಿಸು; | 
ಪೂಜ್ಮತೆಯಿಂದ ಕಾಣು : ಕೌರವೇಂದ್ರನ ಬರವಿದೇನೆಂದಿದಿರು ಬಂದನು 


| 

| 

| 

ಪುರಜನವ (ತೂರರಾ. ೧-೭-೬೧) ; | 
| 

| 

| 

[| 

| 

| 

ದ್ರೋಣನಿದಿರಾಗಿ ಧರಣಿಪನ ಸತ್ಕರಿಸಿ ನೆಲೆಯುಪ್ಪರಿಗಗೊಯ್ತನು (ಕುವ್ಕಾದ್ರೋ. ೮-೫೬); | | 
| 

| 

| 

1 

| 

| 


25 


ಪಾವಕಂ . . . ನೀಲಧ್ವಜನ ಚಾವಡಿಗೆ ಬರಲಾತನಿದಿರೆದ್ದು ಸತ್ಕರಿಸಿ ಕೈಮುಗಿದು 
(ಜೈಮಿಭಾ. ೯-೬). ([ಸತ್ಯರಣೆ * - ಇಸ್ಕು) 

ಸತ್ಕರ್ಮ (ನಾ). ಒಳ್ಳೆಯ ಕೆಲಸ ; ಸತ್ಕಾರ್ಯ : ನಿರತಸತ್ಕರ್ಮವು ನಿಜಕಾಂತಿಯು | 
(ಪುರಂದ. ೧-೩೪-೨) ; ಮಾಡಿ ಸತ್ಕರ್ಮಗಳ ಕ್ರಮದಿಂ ರೂಢಿಯೊಳಗಾಚರಿಸುತಲ್ಲಿಂ * 
ಬೇಡಿ ಗುರುಕರುಣವ (ಗಗತಾ. ೨೧-೩). [೫ಂ. ಸತ್ಯರ್ಮನ್‌। 

ಸತ್ಯರ್ಮಿ (ನಾ). ಒಳ್ಳೆಯ ಕೆಲಸವನ್ನು ಮಾಡುವವನು ; ಸತ್ಯಾ ರ್ಯವನ್ನು | 
ಮಾಡುವವನು : 


ಸತ್ಯರ್ಮಿ (ಚ್ಹಾನಸಿಂ. ೨೨-೫೩). 


ಸಂಸರದಿ ಮುಳುಗಿಯೆ ಮಿಸುಗುತಿಹ ರವಿಯಂತೆ ನಿರ್ಲೇಪದಲಿ | 
[ಸಂ. ಸತ್ಯರ್ಮಿನ್‌] | 
ಸತ್ಯವಿ (ನಾ). ೧. ಒಳ್ಳೆಯ ಕವಿ; ಉತ್ತಮಕವಿ: ಕವಿತಾರಹಸ್ಯಮಂ | 
ಸತ್ಯವಿಯಟ್‌ಗುಂ (ಆದಿಪು ೧-೨೦) ; ಸತ್ಯವಿ ಕಮಳಭವನ ಭಾಸ್ವತ್ಕವಿತಾಕಾಮಧೇನು 
ತಾನಖಿಳಬುಧೋದೃತ್ಕಾಮಿತಾರ್ಥಭಾವರಸೋತ್ಕರಮಂ ಕಟೆವುದಲ್ತೆ ಕಾವ್ಯಸ್ಥಳಿಯೊಳ್‌ | 
(ಶಾಂತೀಶ್ವ. ೧-೫೮). ೨. ಉತ್ತಮಜಾತಿಯ ನೀರುಹಕ್ಕಿ : ಮರುತಪಥಮೆಂಬಿನಿಂ | | 
ಸತ್ಯವಿವಿತಾನದಿಂ . . . ಧರೆಯ ಮಂಡಲದಂತೆ ಕುವಲಯಾನ್ವಿತದಿಂದೆ ಸರಃ ' 
ಶೋಭಿಸುತಿರ್ದುದು (ನವಮೋ. ೮-೩೩). [ಸಂ.] |6| 
_ 


35 


ಸತ್ಯವಿತ್ವ (ನಾ). ಉತ್ತಮವಾದ ಕವಿತ್ವ : ಚದುರ ಮಯ್ಮೆಯ ಸತ್ಕವಿತ್ವದ ಸನ್ನ | 
ಪಂಪನ ತಮ್ಮನೋ(।ರ್ವ್ವದೆ] ಪೂಗಲ್ಮ್‌ಯೆ ಬಾಜಿಸಲ್ಪರೆಯಲ್ಕವಿತ್ವದ ತತ್ವದೊಳ್ಳುದಿದು | 
ಸೇರ್ವ್ವಡೆ ಪೇಟಲುರ್ವಗಪೂರ್ವ್ಯಮಾಗಿರೆ ಬಲ್ಲೊನಪ್ಪುದಜೌ್‌ನೊರ್ವ್ಯೊನೆ ವಾಗೃಧೂ 
ವರವಲ್ಲಭಂ ಜಿನವಲ್ಲಭಂ (ಶಾಸಸಂ. ೯-೭ :ಸು. 98೧) ; ಸತ್ಯವಿತ್ವ ಸುರತ್ನಮಲ್ಲದ ಚಿತ್ಕಳೆಯ 
ಕುಂದಣದಿ ಕೆತ್ತಲು ಸತ್ಕೀರ್ತಿ ಸಂಹಿತೆಗೆ ಬಾರದೆ: ಕುಂದ ಬೀರುವುದೆ (ನಾಗಷ. ೧-೫೩). 
!ಸಂ.1 ಗೆ 


45 


೮೩೦೨ 


ಸತ್ಕುಲೀನ 


ಸತ್ಕಾರ (ನಾ). ೧. ಉಪಚಾರ ; ಆದರಪೂರ್ವಕವಾದ ವ್ಯವಹಾರ,- 
ವರ್ತನೆ : ಹರಭಕ್ತರಿಗೆ ಸತ್ಕಾರಮೆಸಗುತೆ ಹರುಷದೊಳಿಹನು ಸಪ್ಪೇಂದ್ರ 
(ಇಚಿಸಾಂ. ೧೭-೮೭). ೨. ಗೌರವ ; ಮನ್ನಣೆ : ಸತ್ಕಾರಚಿತ್ತ ನಿಷ್ಕರ್ಮಿಗಳು ಪುಟ್ಟಲ 
ವರಂ ನೋಡಿಯಜನೆಂದನು (ವೀಶೈಪು ೬-೧-೭). ೩. ಗಮನ ; ಲಕ್ಷ್ಮ. ಸಂ. 
ಸತ್ಕಾರ್ಯ (ನಾ). ಎ ಸತ್ಯರ್ಮ : ಆಕೆ ಮಾಡಿದ ಸತ್ಕಾರ್ಯಗಳು ಆಯ ವೈಯಕ್ತಿಕ 
ಸದ್ಗುಣಗಳ ಪ್ರತೀಕ (ನೂಳಂಬ. ೪೯). [ಸಂ.] 
ಸತ್ಕಾರ್ಯವಾದ (ನಾ). [ತತ್ತ್ವಶಾ] ಸಾಂಖ್ಯಮತದ ಪ್ರಕಾರ "ರೂಪಾಂತರ' 
ಎಂಬ ತತ್ವದ ಮತ ; ಕಾರಣದ್ರವ್ಕವೇ ಕಾರ್ಯರೂಪವಾಗಿ 
ಪರಿಣಮಿಸುವಿಕೆ : "“ಸತ್ಕಾರ್ಯವಾದವೆಂದರೆ ಕಾರಣಕ್ಕೂ ಕಾರ್ಯಕ್ಕೂ ಐಕ್ಕವನ್ನು 
ಅಭೇದವನ್ನು ಹೇಳುವುದು'' (ಒಂದಸಾ. ೨೧೧); ಮಣ್ಣಿನಲ್ಲೇ ಮರೆಯಾಗಿದ್ದ ಗಡಿಗೆಯು 
ಕುಂಬಾರನ ಪ್ರಯತ್ನದಿಂದ ಹೊರಪಡುವದು ಎಂಬ ಸಾಂಖವಾದ. ಇದನ್ನೇ 
ಪರಿಣಾಮವಾದವೆಂದೂ ಸತ್ಕಾರ್ಯವಾದವೆಂದೂ ಹೇಳುವರು (ಭಾರದ. ೨೩೧). 
(ಸಂ.] 
ಸತ್ಕಾಲಕ್ಷೇಪ (ನಾ). ಒಳ್ಳೆಯ ರೀತಿಯಲ್ಲಿ ಕಾಲ ಕಳೆಯುವುದು ; ಉತ್ತಮ 
€ತಿಯ ಕಾಲಹರಣ : ಕಂಠಪಾಠ ಮಾಡಿದ ಜನರು ಕಲೆತು ಹಾಡಿದರೆ ಕೇಳಲು 
ರುಚಿಕರ ಮತ್ತು ಸತ್ಕಾಲಕ್ಷೇಪಕ್ಕೆ ಅನುಕೂಲ (ಮೂಗುತಿ. ಅನುಗ್ರಹವಾಣಿ). [ಸಂ.) 
ಸತ್ಕಾವ್ಯ (ನಾ). ಒಳ್ಳೆಯ ಕಾವ್ಯ ; ಉತ್ತಮವಾದ ಕಾವ್ಕ : ಸತ್ಕಾವ್ಮದಲ್ಲೂ ಈ 
ಅಂಶಗಳಿದ್ದೇ ಇವೆ (ಕಾವ್ಕಕು. ೨). ಸಂ.) 
ಸತ್ಕೀರ್ತಿ (ನಾ). ಒಳ್ಳೆಯ ಹೆಸರು ; ಉತ್ತಮವಾದ ಯಶಸ್ಸು : ಸಶ್ಕೀರ್ಶಿಗೆ 
ನೋಂತೆವೆಂದು ದಿವದೊಳ್‌ ಪುನ್ನಯ್ಕನುಂ ಮಲ್ಲಪಯ್ಯನುಮಂತಾ ಜಿನಚಂದ್ರನುಂ 
ಪಿರಿದುಮೊಂದುತ್ಸಾಹಮಂ ತಾಳ್ದಿದರ್‌ (ಶಾಂಶಿಪು. ಅನುಬಂಧ. ೧-೭): ಸತ್ಕೀರ್ತಿಯಂ 
ತಾಳ್ತು ರಾಜ್ಯಮನಾರಾಳ್ವರೊ ಪದ್ಮರಾಜನವೊಲ್‌ (ಪುಷ್ಪಪು. ೩-೨೧). (ಸಂ. 
ಸತ್ಕೀರ್ತಿವಡೆ (ಕ್ರಿ). ಒಳ್ಳೆಯ ಹೆಸರನ್ನು ಪಡೆ ; ಉತ್ತಮವಾದ ಯಶಸ್ಸನ್ನು 
ಹೊಂದು : ಸಂತಸವಡೆದುದಾ ಸೌರಾಷ್ಟ್ರ, ಸಕಲದಿಗಂತಕ್ಕೆ ಸತ್ಕೀರ್ತಿವಡೆದು 
(ಮೋಹತ. ೨-೧೫). ಸತ್ಕೀರ್ತಿ + ಪಡೆ] 
ಸತ್ಕುಲ, ಸತ್ಕುಳ (ನಾ). ೧. ಒಳ್ಳೆಯ ವಂಶ; ಸದ್ವಂಶ: ""ಶೀಲ 
ಸತ್ಕುಲಮಿವನೂಕಮಕ್ಕು'' (ನಾನಾರ. ೧೩೦); ನೀವೆನ್ನ ಸತ್ಕುಲದೈವವೇ ಮನೆದೈವವೇ 
ಅಕಟ ಎನ್ನ ದಾತನೆ (ಬಸಪು. ೩೬-೩). ೨. ಒಳ್ಳೆಯ ವಂಶದಲ್ಲಿ ಹುಟ್ಟಿದವನು ; 
ಸದ್ವಂಶಜ : ""ಸತ್ಕುಲನೊಳು ಸೌಮ್ಮನೊಳು ಚಾತ್ಮಂ'' (ಮಂಗರಾ. ೧೪೨-೧೮). 
ಸತ್ಕುಳ : ೧. ಸತ್ಕುಳದೊಳಗಿಂದು ಮಹೀಭೃತ್ಕುಳದೊಳಗಚಳನಾಥನೆಸೆವಂತೆಸೆವಂ 
ತತ್ಕುಳದೊಳ್‌ . . . ವಿನಯಾದಿತ್ಯಂ (ಎಕ. ೪, ಬೇಲೂರು. ೧೨೪-೧೪; 1133). [ಸಂ.) 
ಸತ್ಕುಲಜ (ಮ). = ಸತ್ಕುಲ ೨ : ಎನ್ನ ತೊತ್ತಿನ ಮಗನಂ ಕುಮಾರನೆಂದು 
ಸತ್ಕುಲಜನೆಂದು ಬಗೆದು ಹೆಣ್ಣಂ ಕೊಟ್ಟು ನಿಮ್ಮ ಕುಲಮಂ ಕೆಡಿಸಿಕೊಳ್ಳದಿರಿ 
(ನಂಬಿರ. ೬-೬೬ ವ); ಶಾಪದಿಂದಾದ ದುಷ್ಕುಲಂ ಸತ್ಕುಲಜ ಭೂಪ ನಿನ್ನಯ ಸಂಗದಿಂ 
ಶುದ್ಧವಪ್ಪುದೆಂಬಾಪೇಕ್ಷೆಯಿಂ ಬಂದೆವೆನಲು (ಹಚಕಾ. ೭-೨೨). [ಸಂ.] 
ಸತ್ಕುಲತೆ (ನಾ). ಒಳ್ಳೆಯ ವಂಶದಲ್ಲಿ ಜನಿಸಿರುವಿಕೆ : ಹರಣದಲಿ 
ಕಕ್ಕುಲಿತೆ ಬೇಡುದ್ದರಿಸುವುದು ಸತ್ಕುಲತೆಯನು ಸಂವರಿಸುವುದು ಸದ್ಗಶಿಯನು 
(ಕುವ್ಮಾದ್ರೋ. ೧೫-೨೧). ([ಸಂ. ಸತ್ಕುಲತಾ) 
ಸತ್ಕುಲಪ್ರಸೂತ (ನಾ). ಇ ಸತ್ಕುಲ ೨ : ಸತ್ಯುಲಪ್ರಸೂತರು ನಿನ್ನಂತೆ ಎಷ್ಟು 
ದು:ಖಾರ್ಥರಾದರೂ ಧರ್ಮಮಾರ್ಗವನ್ನು ಬಿಟ್ಟುಹೋಗುವುದಿಲ್ಲ (ವಚಭಾ. ೧೦೨); 
ಸತ್ಕುಲಪ್ರಸೂತರಾದ ರಾಜಪ್ರತ್ರರನ್ನೆಲ್ಲ ನಿರಾಕರಿಸಿ ಕಳುಹಿಸಿಬಿಡು 
[ಸಂ.] 
ಸತ್ಕುಲೀನ (ಗು). ೧. ಒಳ್ಳೆಯ ಕುಲದಲ್ಲಿ ಹುಟ್ಟಿದ : ಕಾಂತಭಕ್ತಿಯಂ ಬಿಡುವರೆ 
ಸತ್ಕುಲೀನಸತಿಯರ್‌ (ನಳಚಂ. ೭೩೭). (ನಾ). ೨. ಎ ಸತ್ಕುಲ ೨ : ಲೇಸನಾಡಿದೆ 
ಈಸುದಿನ ನಾವಟ್‌ಯೆವೈ ನೀ ಸತ್ಕುಲೀನನಲ (ಕುವ್ಮಾದ್ರೋ. ೧-೩೦). 
[ಸಂ.] 


ಬಿಡುತ್ತಿದ್ದನು (ಕವಿಕ. ೪೪). 


ಕರ್ಣ... 


ಸತ್ಕುವಲಯ 


ಸತ್ಕುವಲಯ (ನಾ). ೧. ಉತ್ತಮವಾದ ಕನ್ನೈದಿಲೆ. ೨. ಶ್ರೇಷ್ಠವಾದ | 
ಭೂಮಂಡಲ. ೧, ೨ : ವಿಶೇಷದಸೌಖ್ಯಸಾರ್ವಭೌಮನ ತೆಜದಂತೆ ಸತ್ಯುವಲ | 
ಯಾಧಿಕದಿಂದೆ ಕುಬೇರನಂತೆ ನೂತನ ವರಪದ್ಮದಿಂ ಸರಸಿ ರಾಜಿಕು೦ (ಹಮ್ಮಾರ. ೪-೧೯). 
[ಸಂ.] |; 


ಸತ್ಕುಳ “ಸತ್ಕುಲ' ನೋ. 
ಸತ್ಯು ಳವಂತೆ (ನಾ). ಒಳ್ಳೆಯ ವಂಶದಲ್ಲಿ ಹುಟ್ಟಿದವಳು ; ಉತ ಶ್ರಮಕುಲದಲ್ಲಿ | 
ಜನಿಸಿದವಳು : ಆಚಭೂಪನ ಕಾನ್ತೆ ದಯಾವಂತೆ . . . ಸತ್ಕುಳವಂತೆ | 
ಮಹಾದೇವಿಯೆಂಬ ಪೆಸರಿಂದೆಸೆವಳ್‌ (ಎಇ. 20೭. ೧೧೫-೧೫: 1167). | 
[ಸತ್ಕುಳ (ವ ಸತ್ಕುಲ) 4 - ವಂತ - ಎ | 
ಸತ್ಯೃತ (ಗು). ೧. ಒಳ್ಳೆಯದಾಗಿ ಜರುಗಿದ ; ಸರಿಯಾಗಿ ನಡೆದ. (ನಾ). [30 
೨. ಮನ್ನಣೆ; ಗೌರವ. ೩. ಸತ್ಕಾರ್ಯ; ಸತ್ಕರ್ಮ : ಪಾಚ್‌ೌಯನೊಕ್ಕಾಳ್ವನ | 
ಗೆಯ್ದ ಸತ್ಯೃತಮುಮಂ ಪಿಂತಿಕ್ಕಿ ಚೋಟಕ್ಕೆ ತಪ್ಪಿಯುಮಿಂ 
(ಪಂಪಭಾ ೯ ೪೪). ೪. ಸತ್ಕಾರ ಹೊಂದಿದವನು ;ಸನ್ಮಾ ನವನ್ನು ಪಡೆದವನು : :| 
a ಗೀತಂಗಳೆಸಗಿದುವು ಹರಿ ಪಾರ್ಥರಲ್ಲಿ ಸತೃತರಾದರು (ಚೈಮಿಭಾ. ೩೨-೫೫). | 
| 


5 
I 


ಬಾಟ್ಟುದೆ | 


[ಸಂ.) 
ತಿ (ನಾ). ೧. ಒಳ್ಳೆಯ ವರ್ತನೆ ; ಉತ್ತಮವಾದ ನಡವಳಿಕೆ. 
bt ಸತ್ಕಾರ ; ಆದರ ; ಆತಿಥ್ಮ : ತನೃಪನ ಸತ್ಕೃತಿಯ ಮಂಗಳತೆಯನು ಕೈಕೊಂಡು 
ಹಾಯ್ತನು ಹಂಸೆಯಲಿ ಮುನಿಪ (ತೂರರಾ. ೧-೫-೨೫). ೩. ಉತ್ತಮವಾದ ಕೃತಿ : 
ಶಾಂತಿಪುರಾಣಸತ್ಯ ೨ಶಿಗಡರ್ಪಪ್ಪನ್ನೆಗಂ ಪರ್ವಿ ದಾಂಗುಡಿವಿಟ್ಟತ್ತು ಯಶೋಲತಾಪ್ರತತಿ 
ಚೆಲ್ಪಿಂದೆತ್ತಮತ್ತಿಮಬ್ಬೆಯಾ (ಶಾಂತಿಪು. ಅನುಬಂಧ. ೧-೫); ಸತ್ಕೃತಿ ಸಂಸ ತದಿಂದ | 20 
' ಜಗತ್ಕೌತುಕಮಾಗಿ ಮತ್ತೆ ಕರ್ಣಾಟದೊಳಂ ಸತ್ಕವಿನಿವಹಂ ಪೊಗಲ್‌ ಚಮತ್ಕೃತಿಯಂ 
ಪಡೆದು ಸೊಬಗುವಡೆದತ್ತು (ಕಾದಂಪೂ. ಇ). (ಸಂ.] | | 
ಸತ್ಕೊಳ (ನಾ). ಉತ್ತಮವಾದ ಕೊಳ, -ಪುಷ್ಕರಿಣಿ : ರಘುಮಹಾರಾಯನುಂ | | 


15 


ಕ್ರೀಡಿಸಿದ ಸತ್ಕೊಳಗಳು (ಪರಶು. ೪೩-೮). [(ಸಂ. ಸತ್‌) 4 ಕೊಳ್ಳ] | 


ಸತ್ತಿ (ನಾ). ಒಳ್ಳೆಯ ಕೆಲಸ ; ಉತ್ತಮಕಾರ್ಯ : ಷಟ್ಟಲಬ್ರಹ್ಮಿಯಾಗಿ [ಇ 
. ನಾನಾತತ್ವಂಗಳಲ್ಲಿ ಕಲ್ಪಿತನಾಗಿ ಸಶ್ಟಿಯಲ್ಲಿ ಭಾವಿತನಾಗಿ (ಮೋಳಿಮು. ೧೫-೫೪); ಹೊಗೆ | 
ಮಾಡುತ್ತಿಹ ಸತ್ತ್ರಿಯು ಮಂಗಳಮಯವಾಗಿ ಒಳಗೆ ಕಣ್ಣೆಜೆದು ಪರಮಾನಂದದ | 
ರಸದೊಳಗೆ ಓಕುಳಿಯಾಡುತ್ತಿಹೆನಯ್ಮ (ಶಿವಗೀ ೭೭-೩೬೯). [ಆ ಸಂ. ಸತ್ತ್ರಿಯಾ। | 
ಸತ್ತ್ರಿಯೆ (ನಾ). ೧. ಎ ಸತ್ತ್ರಿ : ಮಾಡುವ ಸತ್‌ಕ್ರಿಯೆಯಿಂದ, ಭಕ್ತನೆನಿಸಬಾರದು 
(ಬಸವ. ೩೧೮); ಕಲ್ಲಿಂ ಕಾಂಚನಮಂ ತಡಮಿಲ್ಲದೆ ಸತ್ತ್ರಿಯೆಯ ಬಲದ ತೆಗೆವಂತೆ ಕರಂ 


ಪೊಲ್ಲಮೆನಿಪ್ಪೊಡಲಿಂ ಕೇಡಿಲ್ಲದ ಪುಣ್ಮಮನುಪಾರ್ಜಿಪಾತಂ ಚತುರಂ (ಚಂದ್ರಪು. ೪-೫೮). I 
| 


೨. ಆದರಸಹಿತವಾದ ಆತಿಥ್ಯ ; ಆತ್ಮೀಯವಾದ ಸತ್ಕಾರ : ಅನುನಯೋಚಿತ | 
ಸತ್ಕಿಯೆಗಳಿಗೆ ಮನದಣಿದಖಿಳಭಕ್ತರುಂ ತಾನನವರತಮುಂ ಸುಖದೊಳಿರ್ದನು 
(ಬಸಪ ೬೦-೬೨). ೩. ಕಲಾತ್ಮಕವಾದ ಕ್ರಿಯೆ ; ಉತ್ತಮವಾದ ಕ್ರಿಯಾರೂಪ : 
ಶೃಂಗಾರಾದಿಗಳಪ್ಪ ರಸಂಗಳ್‌ ವರ್ತಿಸುಗುಮಂತವೆಂಟೆ ವಲಂ ಕಾವ್ಕಾಂಗಕ್ಕೆ ಸತ್ತ್ರಿಯಾ [35 
ರೂಪಂಗಳ್‌ ರತ್ಕಾದಿಭಾವಸಂಪನ್ನಂಗಳ್‌ (ಕಾವ್ಮಾವ. ೭೯೩). ೪. ಶುದ್ಧೀಕರಣ | . 
ಸಮಾರಂಭ. ೫. ಅಂತ್ಯವಿಧಿ ; ಅಂತ್ಯಸಂಸ್ಕಾರ. (ಸಂ. ಸತ್ಕ್ರಿಯಾ] 

ಸತ್ತ್ರಿವಂತ (ನಾ). ಒಳ್ಳೆಯ ಕೆಲಸಗಳನ್ನು ಮಾಡುವವನು : ಸತ್ಟ್ರಿವಂತಂಗೆ | 
ಭಕ್ತಿಸ್ನಲವಿಲ್ಲ ನಿರ್ಮಲಚಿತ್ತಂಗೆ ಮಹೇಶ್ವರಸ್ವಲವಿಲ್ಲ (ಮೋಳಿಮು. ೧೫೦-೫೬೭). 


ಸಂ. ಸಶ್ಟ್ರಿಯಾವತ್‌] 4 
ಸತ್ಕೇತ್ರ (ನಾ). ಹದವಾದ ಭೂಮಿ ; ಉತ್ತಮವಾದ ಪ್ರದೇಶ : 
ಉಜ್ಜಳದಾನಂ ಕಿಜ್‌ದುಂ ಕರಂ ಪಿ!ರಿ]ದೆ ದಲ್‌ ಸತ್ಕೇತ್ರಬೀಜೋಪಮಂ 
(ಶಾಂತಿಪ ೭-೨೦). [ಸಂ.] 


ಸತ್ತಟಾಕ (ನಾ). = ಸತ್ಕೊಳ : ಬಾಲೇಂದುಧರ ಕರುಣಾಮೃತಂ ಭಕ್ತಜನರುಗಳ 
ಹೃತ್ಯಮಲದೊಳ್‌ ತುಂಬುವ ಚೆಂದದಿಂದಾ ಪೊಳಲ ಸತ್ತಟಾಕಂ ತುಂಬಿ |5| 


- (ಏಕೋಪು. ೩-೩೮). |ಸಂ.) 


೮೩೦೩ 


ಸತ್ತಿಗೆ, ಸತಿಗೆ (ನಾ). ಕೊಡೆ ; ಛತ್ರಿ 


ಸತ್ತಿಯೂರ್‌ (ನಾ). ಒಂದು ಊರಿನ ಹೆಸರು : 


ಸತ್ತಿಯೂರ್‌ 


| ಸತ್ತಮ (ನಾ). ೧. ಮುಖ್ಯವಾದುದು; ಪ್ರಧಾನವಾದುದು: '"ಅಗ್ರಂ,. 


ಪ್ರಧಾನಂ . . . ಸತ್ತಮಂ, ಉತ್ತಮಂ, ಗ್ರಾಮಣೀಃ , ಅಗ್ರಣೀ ಃ - ಈ ೧೩ 
ಮುಖ್ಯಂ'' (ಹಲಾಯು. ೧೧೫-೫). ೨. ಉತ್ತಮವಾದ ರೀತಿ : ನೀನೀ ಧರೆಯಂ 
ಸತ್ತಮ ಪಾಲಿಪುದು ಪಾಂಡ್ಕಭೂವರನಾಗುತೆ ಚಿತ್ತವಿಪುದೆಂದು ಬೇಡಿಕೊಳುತ್ತಿರಲು 
(ಹಾಲಾಸ್ಕ. ೧-೬-೫೪). ೩. ಶ್ರೇಷ್ಠನಾದವನು ; ಉತ್ತಮ : ಹೇಯಕೃತ್ಮಗಳನ್ನೆಸಗಿಯೂ 
ತಾವು ಸತ್ತಮರೆಂದು `ಹೇಳಿಕೊಳ್ಳುವ ಜನ ಹುಚ್ಚರೋ ಅಥವಾ ತಾನು ಹುಚ್ಚನೋ 


(ಪುನರು. ೫೮೯). [ಸಂ.1 


| ಸತ್ತವಿ, ಸತ್ತವೆ (ನಾ). ಪಕ್ಷದ ಏಳನೆಯ ದಿನ : ಗುಪ್ತ - ಗುತ್ತ ; ಸಪ್ತಮಿ - 


ಸತ್ತವಿ (ಶಮದ. ೨೬೪ ಪ್ರಯೋ). ಸಶ್ತವೆ : ಅತಸಿ - ಅಗಸೆ. . 
(ಶಮದ. ೨೭೯ ಪ್ರಯೋ). [ಆ ಸಂ. ಸಪ್ತಮಾ] 


. ಸಪ್ತಮಿ - ಸತ್ತವೆ 


| ಸತ್ತವೆ "ಸತ್ತವಿ' ನೋ. 
| ಸತ್ತಅ (ನಾ). ಒಂದು ವಂಶದ ಹೆಸರು : ನಾಗರಖಣ್ಣಮೆಬ್ಬತ್ತರ್ಕಂ ಸತ್ತಅರ 


ನಾಗಾರ್ಜುನ ನಾಲ್ಲಾವುಣ್ಣುಗೆಯ್ಕುತ್ತ (ಎಕ. ೪1 ಶಿಕಾರಿ. ೨೧೯-೮: 918); ಬನ್ಹಣಿಕೆಯ 
ಸತ್ತಣರ ನಾಗಾರ್ಜುನ ನಾರ್ಗ್ಗವುಂಣ್ಣುಗೆಯೆ (ಎಕ. ೫. ಸೊರಬ. ೨೩೪-೭: 999). 


(7) 


ಸತ್ತಿಗ (ನಾ). ೧ ನಿಜವನ್ನು ಹೇಳುವವನು ; ಪ್ರಾಮಾಣಿಕನಾದವನು : 


ನಿಲ್ಲಂ ಸುಳಿವಟ್ಟೆಗರಿರ್ಪೆಡೆಯೊಳ್ಗೆಲ್ಲಂ ಸತ್ತಿಗರಂ ಮಟ್‌ೌದೆಂದುಂ ಕೊಲ್ಲಂ ಜಲುಚಂ 
ಬಾಂದಲೆಯಂಗೀಯದೆ ನಲ್ಲಮರ್ದುಣಿಸಂ 
ನೀನೆಯಾದೊಡಂ ವೇಷ್ಟನವ ಕಕ್ಟೆಯೊಳಗವಚಿಕೊಳುತಂ ಓಡಿ ಬಂದೆಯೇಕೆ 
(ಪ್ರಭುಪು. ೬-೮೮ . ೨. ಸಾಮಾನವಾಗಿ ಕಲ್ಕಾಣಿಚಾಲುಕ್ಕರ ಅರಸರಿಗೆ 
ಸಲ್ಲುತ್ತಿದ್ದ ಒಂದು ಬಿರುದು; ಸತ್ಕಾಶ್ರಯ: ಸತ್ತಿಗಂ ಬೆಸಸೆ . 
ಕೇತ ಪೆಣೆದಿಆೆದು ಸತ್ತೊಡೆ (ಸೌಣಇ. 711, ೫೧-೨; 1006); ಸಿಡಿಲೇಟ್ಗ್‌ಯಿಂದೆಜಗಿ 
ಪೊಯ್ಯಾಗಳ್‌ ಗದಾದಂಡದಿಂ ಮುಳಿದಿಟ್ಟಂ ಕಲಿ ಸತ್ತಿಗಂ ಕುರುಕುಭೃಚ್ಚಂಡೋರುದಂಡಂ 
ಗಳಂ (ಗದಾಯು. ೮-೩೬). 

ಸತ್ತಿಗನ ಚಟ್ಟ ಎ ಸತ್ಕಾಶ್ರಯನ ಬೆಂಬಲಿಗನಾದವನು ; ಒಂದು ಬಿರುದು: 
ಮಂಡಳಿಕಲಲಾಟಪಟ್ಟಂ ಸತ್ತಿಗನ ಚಟ್ಟಂ (ಇಅ. ೪, ೧೬-೨೮; 1019). [ಆ ಸತ್ಕಾಶ್ರಯ]) 
; ""ಸತ್ತಿಗೆಯದಾತಪತ್ರಂ ಛತ್ರಮೆನಿಸಿಕ್ಕು'' 
ತುರಂಗಂ ಭೋರೆಂದು 


ಒಲ್ಲಂ (ಉದೃ್ಭದೇ. ೨-೪೫); ಸತ್ತಿಗಂ 


(ಮಂಗರಾ. ೭೮-೪); ನಡೆಯಲ್ಪಂದಿಜ್‌ಯಲ್ಲೆ ತಕ್ಕ 
ಬರ್ಪೊಂದೊಡಂಬಡು ಬಂದೆತ್ತಿಸಿದೊಂದು ಸತ್ತಿಗೆ (ಪಂಪಭಾ. ೯-೧೦೪); 
ಬಿದಿರಲಂದಣವಕ್ಕು ಬಿದಿರೆ ಸತ್ತಿಗೆಯಕ್ಕು . ಬಿದಿರಲ್ಲಿ ಸಕಲಸಂಪದವೆಲ್ಲವು 
(ಬಸವ. ೨೨೧); ವನಲಕ್ಷ್ಮಿಗೆತ್ತಿದ ಪೀಲಿಯ ಸತ್ತಿಗೆಯೊ (ಗಿರಿಕ. ೨-೩೪). ಸತಿಗೆ : 
ಎಲತನಾಯಕರು ಕೊಟ್ಟ ಸತಿಗೆಯ ಕೊಡಗಿ (ಎಕ. ೫1 ಗುಬ್ಬಿ. ೫೧-೭: 1522). 

ಸತ್ತಿಗೆ ಮಾನ್ಯ, ಸತಿಗೆ ಮಾನ್ಯ ಎ (ದೇವರ ಅಥವಾ ರಾಜನ) ಛತ್ರಿಯನ್ನು 
ಹೊರುವವನಿಗೆ ನೀಡುವ ಜಮಾನು ; ಛತ್ರಧಾರಕನ ಸೇವೆಗೆ ಕೊಡುವ 
ಮಾನ್ಯ : ಚಿಕ್ಕ ಚವುಟಿಲಿ ಸತ್ತಿಗೆ ಮಾನ್ಮ ಅಯಿದು ವರಹಾ (ಮೈಲರಿ. ೧೯೨೮, 
೮೯-೧೦: 1700); ಸತಿಗೆ ಮಾನ್ಮಕೆ ಉಮ್ಪಳಿಹೊಲ (ಎಕ. ೩1, ಪಾವುಗೆ. ೩೯-೩೫; 1554). 

[ಆ ಸಂ. ಛತ್ರಿಕಾ./ ತುಳು. ಸತ್ತಿಗೆ, ಸತ; ತೆಲು. ಸತ್ತ) 


ಸತ್ತಿಗೆತ್ತಿಸು (ಕ್ರಿ). ಕೊಡೆಯನ್ನು ಹಿಡಿಯಿಸು ; ಛತ್ರಿಯನ್ನು ಹಿಡಿಯುವಂತೆ 


ಮಾಡು : ಕನಕಾಂಭೋಜಾತಮುದ್ದಂಡಕೋಮಳನಾಳಂ ಸಿರಿ ಸತ್ತಿಗೆತ್ತಿಸಿದ 
ವೋಲಿಂಬಾಗೆ (ಶಾಂತಿಪು. ೭-೧೨೭). [ಸತ್ತಿಗೆ * ಎತ್ತಿಸು] 


ಸತ್ತಿಗೆವಂತ (ನಾ). (ರಾಜಲಾಂಛನದ ಕುರುಹಾದ) ಛತ್ರಿಯನ್ನು 


ಹೊಂದಿದವನು ; ದೊರೆ ; ದಂಡವಂತಂ, ಸತ್ತಿಗೆವಂತಂ (ಶಬ್ದಾನು. ೪೦೨ ಪ್ರಯೋ). 
[ಸತ್ತಿಗೆ + - ವಂತ] 

ಇದಕ್ಕೆ ಸಕ್ಕಿಳೆಬೆಳ್ಗುನ್ಹೂರುಂ 

ಸತ್ತಿಯೂರುಂ ಸಿಂಗೂರುನಗರಲ ಪನ್ನಿರ್ವ್ವರು 

[ಸತ್ತಿ,4- ಊರ್‌] 


ಕಿಲುವೆಳ್ನುನ್ನೂರುಂ 


(ಎಕ. ॥॥, ನಂಜನ. ೧೫೫-೮; ಸು. 9701). 


ಸತ್ತಿವಂಗಲ ಹಲಳ ಸತ್ಪ್ರ್ಯಣೇತ 


ಸತ್ತಿವಂಗಲ (ನಾ). ಒಂದು ಊರಿನ ಹೆಸರು : ಸತ್ತಿವಂಗಲದ ಭೂಮಿಯ | |ಸತ್ಪಥ (ನಾ). ೧. ಒಳ್ಳೆಯ ಮಾರ್ಗ ; ಸನ್ಮಾರ್ಗ : ಅವರು ಸತ್‌ [ಪಾಠಾಂ. ಶಿವ) 


ಸಮ್ಮನ್ಮಂ ಮಾರಯ್ಕನುಂ ಪುಣಿಸೆಯಮ್ಮನು ವಿಲ್ಹು ತಮ್ಮ ಲೋಪಾದಿಗೊಟ್ಟರ್‌ | ಪಥಕ್ಕೆ ಸಲ್ಲರು ಸಲ್ಲರಯ್ಮಾ (ಬಸವ. ೯೬); ಭಾವಭೇದವಿಲ್ಲದ ಶರಣನ ಸತ್ಸಥವ 
(ಎಕ. 14, ಹೊಸಕೋ. ೧೧೧-೬: 997). [ಸತ್ತಿ *- ಮಂಗಲ) ನಾನೇನೆಂಬೆನು (ಶಿವಗೀ. 6೩-೪೦೬). ೨. ನಕ್ಷತ್ರಗಳ ಮಾರ್ಗ ; ಆಕಾಶ. ೧, ೨ 
ಸತ್ತು "ಸತು' ನೋ. ಸುಹೃಚ್ಚಕ್ರಸಮ್ಮದ ಸಂಪಾದನಹೇತು ಸತ್ವಥಗತಂ ಪದ್ಮೋದ್ಭವೋದ್ಭಾವಕಂ ವಿದಿ 


ತಟ್ಟುಮುಟ್ಟು ಹತ್ತುವ ಭಾವವೊಂದೂ ಇಲ್ಲ (ಸರ್ವವ. ೧೦೮-೫೭೪); ನಕಾರವೇ ಸತ್ತು | [ಸಂ.) 

ಮಃಕಾರವೇ ಚಿತ್ತು ಶಿಕಾರವೇ ಆನಂದ ವಾಕಾರವೇ ನಿತ್ಯ ಯಕಾರವೇ ಹ ಸತ್ಪಥಕುಂತಲ (ನಾ). ಆಕಾಶವನ್ನೇ ಮುಡಿಯಾಗಿ ಉಳ್ಳವನು ; ವ್ಯೋಮಕೇಶ ; 

:ಎದ್ದೇವ. ೭೦-೨೦೦). |ಆ ಸಂ. ಸತ್‌] | ಈಶ್ವರ : ಸತ್ಪಥಕುಂತಲ ಚಿತ್ಪಾರೀಣ . . . ಪಾಲಿಸೆನುತ್ತಂ (ಉದ್ಬದೇ. ೭-೨೬). !ಸಂ.] 
ಸತ್ತುಗ್ಮ (ನಾ). (ಜವೆಗೋದಿ ಮುಂತಾದ ಧಾನ್ಮದ) ಹುರಿದ ಹಿಟ್ಟು: | ಸತ್ಪಥಕೇಶ (ನಾ). ಇ ಸತ್ತಥಕುಂತಲ : ಕೇಳ್ಬುದು ಗುರ್ಜರದೇಶಾಧೀಶನ ಕಥೆಯಂ 

ರ: ದಧಿಸಕ್ತು :- ಈ ೨ ಮೊಸರೊಳ್‌ ಕಲಸಿದ ಸತ್ತುಗಂ'' (ಹಲಾಯು. ೫೩-೧೬೬); 110 ಸತ್ರಥಕೇಶನ ಕೃಪೆಯಿಂ ಪೇಳ್ರೆಂ (ಉದ್ಭದೇ. ೧ ಸೂಚನೆ). ([ಸಂ.1 ೬ 

ಪಲವು ದಿವಸಕ್ಕೊಂದು ಕೊಡಂ ತೀವಿದ ಸತ್ತುಗದ ಪುಡಿಯಂ ಪಡೆದು ಆ ಕೊಡನಂ ತನ್ನ | ಸತ್ತಥಬಭಾವಿ (ನಾ). - ಒಳ್ಳೆಯ ಮಾರ್ಗದಲ್ಲಿ ನಡೆಯಬೇಕೆಂಬ ಭಾವನೆ 

ಪಟ್ಟಿರ್ಪೆಡೆಯೊಳ್‌ ಕಟ್ಟಿ, (ಪಂಚತಂ. ೧೮೫-೨೨). [ಇ-- ಪ್ರಾ. ಸತ್ತುಗ, ಸತ್ತುಅ, ಸತ್ತು. 1 | ಯುಳ್ಳವನು ; ಸನ್ಮಾರ್ಗದಲ್ಲಿ ನಡೆಯುವ ಭಾವನೆಯನ್ನು ಹೊಂದಿದವನು : 

ಸಂ. ಸಕ್ತು, ಸಕ್ತುಕ./ ಮರಾ. ಸತ್ತು./ ತಮಿ, ಚತ್ತು; ತೆಲು. ಸತ್ತು] | ತುಷರಸವಿದ್ದುದಕಲ್ಲದೆ ಫಲ ಫಲಿಸಲಿಲ್ಲ ಕ್ರಿಯಾಸದ್ಭಾವವಿದ್ದಲ್ಲದೆ ಸತ್ತಥಭಾವಿಯಲ್ಲ 
ಸತ್ತುಗ್ಮ (ನಾ). ೧. ಸಾರ ; ತಿರುಳು : ""ಸತ್ತುಗ(ಕ) - ಸತ್ವಕ ಎ ಸಾರ'' | (ಮೋಳಿಮಾ. ೨೭೮-೩೩). (ಸಂ. ಸತ್ತಥಭಾವಿನ್‌] 

(ತದ್ಭಕೋ. ೪೨); ವತ್ವಕ್ಕೆ ತತ್ವಂ - ಸತ್ವಕ - ಸತ್ತುಗ (ಶಮದ. ೨೬೬ ಪ್ರಯೋ); ಸತ್ವಕ, [1s ಸತ್ರಥಾತಿಥಿ (ಕ್ರಿ). ಆಕಾಶದಲ್ಲಿ ಸಂಚರಿಸುವವನು ; ಗಗನಗಾಮಿ : ಚಾರಣ 
ಸತ್ತುಗ (ಶಬ್ದಾನು. ೧೬೦ ಪ್ರಯೋ). ೨. ಬಲ ; ಸತ್ವ ; ಶಕ್ತಿ : ಮುಸುಮೊಗಮಾಯ್ತು | |  ಮುನೀಂದ್ರರ್‌ ಬೆಸಸಿ ಸತ್ತಥೋನ್ನತಿಯಂ ನನ್ನಿಮಾಡುವಂತೆ ಸತ್ಪಥಾತಿಧಿಗೆಳಾದರ್‌ 

ಮೊಗಂ ಕಾಲ ಸತ್ತುಗಂ ಪೋಯ್ತು (ಆಜ. ೨-೧೦೦). [ಆ ಸಂ. ಸತ್ವಕ] (ಆಪು ೫-೨೦ ವ). [20.1 

| 


ಸತ್ತು (ನಾ). ಇರುವಿಕೆ ; ಅಸ್ತಿತ್ವ : ಸತ್ತು ಚಿತ್ತಾನಂದವೆಂಬ ಗೊತ್ತ ಹಜ್‌ದವಂಗೆ 5| ತಾರ್ತ್ವಾನುಗನಾಮನಲ್ತೆ ವಿನಯಾದಿತ್ಕಾವನೀಪಾಲಕಂ (ಎಕ. ॥. ಮಳವ. ೩೧-೦೧;1117). 
1 


ಸತ್ತುತೆಗೆ (ಕ್ರಿ). ಗಣಿತ] ಭಾಗಿಸು ; ಭಾಗಾಹಾರಮಾಡು : ಸತ್ತುತೆಗೆಯಂ, | | ಸತ್ತದ (ನಾ). ೧. ಒಳ್ಳೆಯ ಪದವಿ , -ಸ್ಥಾನ. ೨. ನಕ್ಷತ್ರಗಳ ಸ್ಥಳ ; ಆಕಾಶ : 
ಸಂಜ್ರತಂ, ತವೆ, ಭಕ್ತಿ, ಭಿನ್ನ . . . ಭಾಗಿಸೂದೆಂದಟ್‌ (ವ್ಯವಹಾ. ೧೨). (0) | ಕರಮಂ ವಾರುಣಿಗೆಂದು ನೀಡಿ ಪಿರಿದುಂ ನಿಸ್ತೇಜಮೆಯ್ದಿರ್ದ ತನ್ನಿರವಂ ನೋಡದೆ 
ಸತ್ತೆ "ಸತ್ತೆ' ನೋ. ಕ ೬ 
I 

| 


| ಸತ್ತದಪ್ರಭುತೆಯಂ ತಾಳ್ವಿರ್ಪ ದೋಷಾಕರಂ ದೊರೆಯೇ (ಎಕ. ೪1ಶಿವಮೊ. ೪-೬೪; 1122). 

ಸತ್ತೆ 'ಸಥೆ' ನೋ. | (ಸಂ.| 
ಸತ್ತ್ವ (ನಾ). ೧. ಶಕ್ತಿ; ಬಲ; ಕಸುವು: ಸಮರರಸಪ್ರಿಯರೂಳ್‌ | | ಸತ್ಪಾತ್ರ (ನಾ). ೧. ಉತ್ತಮವಾದ ಯೋಗ್ಯತೆ ,- ಅರ್ಹತೆ : ಪೇಳಿಸುವನಂದಿನ 
ಸತ್ತ್ವಮುಮಿಳೆಯೊಳ್‌ ರಜಮುಮೊದವೆ ರಣಗಬ್ರಲೆಯೊಳ್‌ ತಮಮುಂ ಮಿಗೆ ಸತ್ತ್ವ ;: ; ದಿನದ ಮೊದಲ ರಾತ್ರಿಯೆ . . . ಸತ್ಪಾತ್ರದವನಿಯಮರರ್ಗೆನಲು (ಚಿಮಿಭಾ. ೧೦-೨೭). 


ರಜಸ್ತಮಂಗಳುಂ ಕಾಣಲಾದುವೆರಡುಂ ಪಡೆಯೊಳ್‌ (ಪಂಪಭಾ. ೧೦-೬೯); ನಿನ್ನಯ | 
ಸತ್ತ್ವಸಮೃದ್ಧಿಯಪ್ಪಿನಂ ಮಣಿಯದೆ ಪೊತ್ತುದಿನ್ನೆವರಂ . . . ತಾಳ್ಗುವುದು ಪಿಂಗದೆ ಪುತ್ರ [25] 
ಸಮಸ್ತಧಾತ್ರಿಯಂ (ಚಂದ್ರಪು ೪-೧೯); ಕ್ಷಮೆಯಲ್ಲಿ, ಸತ್ತ್ವದಲಿ, ಶಾಂತಗಾಂಭಬೀರ್ಯದಲಿ | 
ಮೆರೆದನಾ ಶ್ರೀರಾಮಚಂದ್ರಂ (ಶ್ರೀರಾಮಾ. ೨೬-೬೮೧). ೨. ಸತ್ತ್ವ, ರಜಸ್ಸು, 

ತಮಸ್ಸುಗಳೆಂಬ ಮೂರುಗುಣಗಳಲ್ಲಿ ಒಂದು ; ಸಾತ್ವಿಕಗುಣ : ಸತ್ತ ಒವೆಂದರೆ. | 
ಜೀವನಚ್ನಾನ ಸುಖ ಮೊದಲಾದುವುಗಳಿಗೆ ಹೇತುವಾಗಿರುವ | ಗುಣ (ಹಿಂದಸಾ. ೨೩೭). 

` ೩. ಇರುವಿಕೆ ; ಅಸ್ತಿತ್ವ. ೪. ಉಸಿರು ; ಜೀವ ; ಪ್ರಾಣ. ೫. ದ್ರವ್ಯ ಪದಾರ್ಥ. 
೬. ಕೆಚ್ಚು ; ಸಾರ. ೩. ಪ್ರಕೃತಿ ; ಗುಣ ; ಸ್ವಭಾವ. ಆ. ಭೂತ ; ಪಿಶಾಚಿ. 
೯. ಚಿತ್ತ ; ಮನಸ್ಸು. ೧೦. ಪ್ರಜ್ಞೆ ; ವಿವೇಕ. ೧೧. ಒಳ್ಳೆಯತನ ; ಉತ್ತಮಿಕೆ. | 
೧೨. (ಪ್ರಕೃತಿಯ) ಪಂಚಮಹಾಭೂತಗಳಲ್ಲಿ ಯಾವುದಾದರೂ ಒಂದು. 
೧೩. ಜೀವಿ ; ಪ್ರಾಣಿ. ೧೪. ಭ್ರೂಣ. ೧೫. ಜಾಣ್ಮೆ ; ಬುದ್ಧಿ ; ಚಾತುರ್ಯ. 
೧೬. [ವ್ಯಾಕ] ನಾಮಪದ. (ಸಂ. 

ಸತ್ವಗುಣ (ನಾ). ಎ ಸತ್ತ್ವ ೨ : ತಣಿವಿಲ್ಲದ ತವಕಂ ಪೊಣ್ಮೆ ಸತ್ತೃಗುಣಂ ಮ 
ವೆಗ್ಗಳಮಾಗೆ ಮಿಕ್ಕು ತ ೮-೧೦); ಬುದ್ದಿಯ ವಿಷಯಾಕಾರವೇ ಸತ್ತ್ವಗುಣದ | 
ಸಮುದ್ರೇಕದಿಂದ ಜ್ಞಾನವೆಂಬ ಪ್ರಮಾಣವಾಗುವುದು (ಹಿಂದಸಾ. ೬೧). !ಸಂ.1 


೨. (ದಾನವನ್ನು ತೆಗೆದುಕೊಳ್ಳಲು) ಯೋಗ್ಮನಾದವನು ,-ಅರ್ಹ 
ನಾದವನು : ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್‌ಪಾತ್ರಕ್ಕೆ ಸಲ್ಲದಯ್ಮಾ 
(ಬಸವ. ೨೨೩); ಕೊಡಬೇಕುತ್ತಮನಾದವಂಗೆ ಮಗಳಂ ಸತ್ಪಾತ್ರಕಂ ದಾನಮಂ 
(ಸೋಮೇಶ. ೭೯೫. ಸಂ.) 
ಸತ್ಪಾತ್ರದಾನ (ನಾ). ಯೋಗ್ಮನಾದವನಿಗೆ ದಾನಮಾಡುವುದು ; ಅರ್ಹನಿಗ 
| ದಾನಕೊಡುವುದು : ಸದ್ಧಕ್ತನಾದಾತನು ಸತ್‌ಪಾತ್ರದಾನಯುಕ್ತನಾಗಿರಬೇಕ: 
[ool (ಅಖಂಡೇ. ೫೩-೬). 
ಸತ್ಪಾತ್ರದಾನನಿಧಿ ಎ ಯೋಗ್ಯನಾದವನಿಗೆ ದಾನ ಮಾಡುವುದರಲ್ಲಿ 
ನಿಧಿಯಂತಿರುವವನು; ಒಂದು ಬಿರುದು: ನೆಗಬ್ದ ಮಣಲರ ಭೀಮಂ 
ಸತ್ಪಾತ್ರದಾನನಿಧಿಯರ್ಹತ್ಸಾದಾಬ್ದಾಳಿಯಿಂದ್ರಕೇಶಿನರೇಂದ್ರ (ಸೌಇಇ. ೫%, ೪೭-೧೬;1074). 
| [ಸಂ.] 
ಹ ಸತ್ತುಣ್ಯ (ನಾ). ಒಳ್ಳೆಯ ಪುಣ್ಯ; ಸುಕೃತ: ಪಾವಕಾಕ್ಸನನರ್ಚಿಸುತ ಜಡಜೀವಿ 
ಗಳಿಗೀಕ್ಷಣವನೀವುದದಾವ ಸತ್ಪುಣ್ಮವು ಶಿವಾಗಮನಿಗಮದೃಷ್ಟಿಯೊಳು (ಬಸಪು. ೬೦-೭). 
| (ಸಂ. 
| ಸತ್ತುತ್ರ (ನಾ). ಒಳ್ಳೆಯ ಮಗ ; ಸುಪುತ್ರ : ಸತ್ಪುತ್ರನ ಯೋಗದಿಂದ ನಿಂಗಪ್ಪನ 


ಸತ್ತ್ವನಿಧಾನ (ನಾ). ೧. ಜಗತ್ತಿನ ಜೀವಿಗಳನ್ನು ಸೃಷ್ಟಿಸುವವನು ; ಬ್ರಹ್ಮ. | | ದಾರಿದ್ರ ಎಿಚ್ಛಿನ್ನವಾಯಿತು (ಮುಂಬಯಿ. ೪-೭೯). [ಸಂ.] 

೨. ಸಾತ್ವಿಕಗುಣದಿಂದ ಕೂಡಿದವನು ; ವಿಷ್ಣು. ೩. ರಜೋಗುಣದಿಂದ |4| ಸತ್ಪುರುಷ (ನಾ). ಒಳ್ಳೆಯವನು ; ಯೋಗ್ಯ ; ಸಜ್ಜನ : “ಸಾಧು: ಸಜ್ಜನ, - 
ಕೂಡಿದವನು ; ಬಲಾಢ್ಯ. ೧, ೨, ೩ : ರಾಜಹಂಸನಯನಂ. . . ರಜಮೊಂದಿಯೆ | | ಆರ್ಯ - ಈ ೩ ಸೆತ್ಸುರುಷಂ'' (ಹಲಾಯು. ೬೧-೨೧೭); ಈಸು ವಿಧದೊಳಗೆ ಅಂಗವಿಲ್ಲ 
ಸತ್ತೃನಿಧಾನನೆಂಬ ಪೆಂಪನುಗುಣಮಾದ ಲೋಕಪಿತನೊಲ್ಲು ಚತುರ್ಮುಬೀಗೆ | ಮೇಲೆ ಸತ್ರುರುಷರ ಸಂಗವಿಲ್ಲ (ಬಸವ. ೮೮೮); ಕಪ್ಪೆಗಳು ಮಾನುಗಳು ಇಪ್ಪುದದು 
ರಾಗಮಂ (ಜಗವ. ೧-೨). ಸಂ.) ತೀರ್ಥವೇ . . . ಸತ್ಪುರುಷರಿಪ್ಪುದೇ ತೀರ್ಥ (ಸರ್ವಜ್ಞ. ೩೯೯). 1೫0. 


ಸತ್ತ್ವಶಾಲಿ (ನಾ). ಸಮರ್ಥನಾದವನು : ಮರಣದಂಡನೆಯನ್ನು ಧೃತಿಗೆಡದೆ | | ಸತ್ರೃಣೀತ (ಗು). ೧. ಚೆನ್ನಾಗಿ ಹೇಳಿದ. (ನಾ). ೨. [ಚೈನ] ಕರ್ಮಗಳನ್ನು , 
ಸ್ವೀಕರಿಸಿದ ಸತ್ತ್ವಶಾಲಿಯಾದ ಈ ಅಮರನಾಯಕ್ಕತನ್ನ ಸಂಕಲ್ಪವನ್ನು . . . ನೆರವೇರಿಸಿ |45| ನಾಶಪಡಿಸುವ ಎಂಟು ಬಗೆಯ ಧರ್ಮಗಳಲ್ಲಿ ಒಂದು : ಅಲ್ಲಿ ಸತ್ತ್ರಣೀತ 
[3 1 
ಕೃತಕೃತ್ಮನಾದವನು (ಎರಯೋ. ೪, ಈ ನಾಟಕವನ್ನು ಕುರಿತು). |ಸಂ. ಸತ್ತ್ವಶಾಲಿನ್‌] | |  ಮೆಂಬುಮ ಭಯರಾಗಾದಿದೋಷರಹಿತಪ್ರಣೀತಮಪ್ಪ ಧರ್ಮಂ (ಚಾವೂಪು ೭). (ಸಂ. 


ಸತ್ಸಲ ೮೩೦೫ ಸತ್ಯವಾಕ್ಕ 
ಸತ್ಸಲ (ನಾ). ೧. ಒಳ್ಳೆಯ ಹಣ್ಣು ; ಉತ್ತೆಮೆವಾದ ಫಲ ಃ *ಮಾನಸೋತ್ಪತ್ತಿ | ಸತ್ಯರಿಕಾರ (ನಾ). ೧. ಆಣೆ; ಪ್ರಮಾಣ; ಪ್ರತಿಜ್ಞೆ: ""ಸತ್ಕಂಕಾರ - ಸಹಿ 


ಲತಾಂತ ಸತೃಲಮಸಂಖ್ಯಾತಂ ಪ್ರಸೂನಾಹ್ವಯಂ'' (ನಾನಾರ. ೨೬). ೨. ಉತ್ತಮವಾದ | ಮಾಡೋಣ, ನಿಶ್ಚಯವಾಗಿ ಮಾಡುತ್ತೇನೆಂದು ಒಪ್ಪಿಕೊಳ್ಳೋಣ'' (ಗಂಗಾಮ. ೩೨೦). 

ಪರಿಣಾಮ .: ತ್ರಿದಶಾನಕಲಯದಿಂ ನೀರದಪಥದೊಳ್‌ ನಾರದಂಗೆ ತಾಂಡವದ | ೨. ವ್ಮಾಪಾರದ ಒಪ್ಪಂದವಾದಾಗ ಮುಂಗಡವಾಗಿ ಕೊಡುವ ಹಣ ; 

ತಗುಳ್ಳೊದವಿದುದು ತನ್ನ ಮಾಡಿದ ಕದನದ ಸತೃಲಮನಾಗಳನುಭವಿಸುವವೋಲ್‌ | ಅಗಾವು : '"ಸತ್ಕಾಪನಂ, ಸತ್ಮಂಕಾರಃ, ಸತ್ಕಾಕೃತೀ - ೩ ವ್ಯಾಪಾರದ ಒಪ್ಪಂದಕ್ಕೂ 

(ಶಾಂತಿಪು ೪-೫೭); ವಿವೇಕಿಪಡೆ ಸೊಗಸಾಗಿ ಮುಂತೆಯನೇಕಸತ್ಸಲಸಿದ್ದಿಯಹುದು | 5| ಸಂಚಕಾರಕ್ಕೂ ಹೆಸರುಗಳು” (ಸಿದ್ದಾಂತ. ೨೯೮). [ಸಂ.] 

(ಬಸಪು. ೩೫-೪೫). ಸಂ.) ಸತ್ಯಕಾಮ (ನಾ). ೧. ನಿಜ ಹೇಳುವುದರಲ್ಲಿ ಆಸೆಯುಳ್ಳವನು ; ಸತ್ಯವಂತ : 
ಸತ್ಯ (ಗು). ೧. ನಿಜವಾದ ; ದಿಟವಾದ. ೨. ನಂಬಿಕೆಯ ; ಪ್ರಾಮಾಣಿಕವಾದ. ಈತನಲೆ ಸತ್ಯಕಾಮನುಮಾತನೆ ಸತ್ಯಪ್ರತಿಜ್ಞನು (ವಸ್ತವಂ. ೬-೩೯). ೨. ಜಾಬಾಲಿ 

೩. ಒಳ್ಳೆಯ ; ಉತ್ತಮವಾದ. (ನಾ). ೪. ನಿಜ ; ಯಥಾರ್ಥ : ""ಜುತಂ, ಯೆಂಬ ಯಷಿಯ ಮಗ. (ಸಂ. 


ಸತ್ಮಂ, ಸಮಾಚೀನಂ, ಸಮ್ಮಕ್‌, ತಥ್ಮಂ - ಈ ೫ ಸತ್ಯದ ಪೆಸರ್‌'' (ಹಲಾಯು. ೨೩-೧೪೩) | | ಸತ್ಯದೂರ (ನಾ). ನಿಜಕ್ಕೆ ದೂರವಾದುದು; ಸುಳ್ಳು: ವೇದಯಷಿಗಳಿಗೆ 
ಸತ್ಯವೆ ನುಡಿವುದೇ ದೇವಲೋಕ ಮಿಥೃವ ನುಡಿವುದೇ ಮರ್ತೃಲೋಕ (ಬಸವ. ೨೩೬); 110 ಸೌಂದರ್ಯಪ್ರಯತೆ ಇರಲಿಲ್ಲವೆನ್ನುವುದಾಗಲೀ ಅವರಿಂದ ಕಲಾಕೃತಿಗಳು 


ಹರನೆಂಬುದೇ ಸತ್ಮ ಸತ್ಯವೆಂಬುದು ಹರನು (ಹಚಕಾ. ೧೪-೩೨). ೫. ನಿಯಮ; ರಚಿತವಾಗಲಿಲ್ಲವೆನ್ನುವುದಾಗಲೀ' ಸತ್ಮದೂರವಾದ ಸಂಗತಿಗಳು (ಸಾಂಡಸ. ೧೧೯). 
ಕಟ್ಟಳೆ : ""ಸತ್ಯಂ ನಿಬದ್ಧಮೆನೆ ಕಟ್ಟಳೆ'' (ಮಂಗರಾ. ೧೦೫-೧೪). ೬. ಆಣೆ ; ಪ್ರಮಾಣ; ಸಂ.) 

ಶಪಥ. ೭. ಏಳುಊರ್ಧ್ವಲೋಕಗಳಲ್ಲಿ ಮೇಲಿನದು ; ಬ್ರಹ್ಮಲೋಕ | | ಸತ್ಯದೃಷ್ಟಿ (ನಾ). ವಾಸ್ತವದೃಷ್ಟಿ ; ನಿಜವಾದ ನೋಟ : ಶರಣನದು ಸತ್ಕದೃಬ್ಬ 
*'ಭೂರ್ಭುವಂ ಸ್ವರ್ಮಹಂ ಜನ ತಪಂ ಸತ್ಮಮೆಂದೇಲು ಮೇಲಣ ಲೋಕಮಕ್ಕು'' (ನವ್ಮಕಾ. ೯೩); ಸೌಂದರ್ಯದ ಅನುಭವವು ಸತ್ಯದೃಷ್ಟಿ ಮತ್ತು ವಿಷ್ಠೆಗಳನ್ನು 


(ಮಂಗರಾ. ೧೦-೩೨). ಲೆ. ನಾಲ್ಕು ಯುಗಗಳಲ್ಲಿ ಮೊದಲನೆಯದಾದ |15 ಅಪೇಕ್ಷಿಸುತ್ತದೆ (8ಎ. ೨). ಸಂ.) 
ಕೃತಯುಗ ; ಸತ್ಯ ಮತ್ತು ಧರ್ಮವನ್ನುಳ್ಳ ಸ್ವರ್ಣಯುಗ. ೯. ಬ್ರಹ್ಮತತ್ವ: | | ಸತ್ಕಪಾಶ (ನಾ). [ಗ್ರಂಥಸಂ। ಕವಿಯೇ ರಚನೆ ಮಾಡಿದ ಕೃತಿಯ ಲಿಖಿತ 


ಈಶ್ವರತ್ರಯಕ್ಕೆ ಅದಿಷ್ಠಾತೃ ನಿರುಪದ್ರವ ಸತ್ನಾಮಾತ್ರಸತ್ಮ . . . ಎಂಬಿವು ಭಾಗ, - ನಿಜವಾದ ಪಾಠ ; ಮೂಲಪಾಠ : ತಿದ್ದುಪಡಿಯನ್ನು ಸತ್ಯಪಾಠವೆಂದೇ 

ಮೊದಲಾದವೇ ಅದ್ವೈತಬ್ರಹ್ಮಪರ್ಯಾಯನಾವನಂಗಳಕ್ಕು೦ (ಎವೇಕ. ೨೭); ಭಾವಿಸಲು ಸಿದ್ದವಿಲ್ಲವಾದರೂ ಅದು ಸತ್ಮಪಾಠವಾಗಿರಬಹುದಾದ ಸಾಧ್ಮತಯೇನೋ 

ಸತ್ಯವೆಂದರೂ ಜ್ಞಾನವೆಂದರೂ ಅನಂತವೆಂದರೂ ಬ್ರಹ್ಮವೆಂದರೂ ಒಂದೇ ಇದೆ (ಧಾರಪ. 6೦). ([ಸಂ.] 

(ಭಾಂದ. ೧೧೪). ೧೦. ನಿಜವನ್ನು ಹೇಳುವವನು ; ಸತ್ಯವಂತ : ನಿನ್ನಂತೆ ಸತ್ಕರೀ |20| ಸತ್ಯಪ್ರತಿಜ್ಞ (ನಾ). ಮಾಡಿದ ಪ್ರತಿಜ್ಞೆಯನ್ನು ದಿಟವಾಗಿ ಪೂರೈಸುವವನು : 

ಕ್ಷಿತಿಯೊಳಿನ್ನಾರುಂಟು (ಹಚಕಾ. ೧೪-೧೦); ಸತ್ಮರ ನುಡಿ ತೀರ್ಥ ನಿತ್ಕರ ನಡೆ ತೀರ್ಥ ಸತೃಪ್ರತಿಜ್ಞನೆನೆ ಕುರುಪತ್ಕೂರುಕಿರೀಟಭಂಗಮಂ ಪಡೆದು ಜಗತ್ತುತ್ಮ ಕೃತಕೃತ್ಮನೆನಿಸದೆ 

(ಸರ್ವಜ್ಞ. .600). ೧೧. [ಜೈನ] ಆತ್ಮನ ದಶಧರ್ಮಗಳಲ್ಲಿ ಒಂದು 2| | ಸತ್ಕಾಶ್ರಯವೆಸರ್ಗೆ ಮುಯ್ಮನಾಂಪನೆ ಭೀಮಂ («ಗಡಾಯು. ೧-೬೪); ಈತನೆ 

ಉತ್ತಮುಕ್ನವತಾವಾಾರ್ದವಾರ್ಜವಸತ್ಕಶೌಚಸಂಯಮುತಪಸ್ತ್ವಾಗಾಕಿಂಚನ, | | ಸತ್ಮಪ್ರಶಿಜ್ಞನಿವನೆ ಕೃತಜ್ಞಂ೦ (ವಸ್ತವಂ. ೬-೩೯). ಸಂ.) 

ಬ್ರಹ್ಮಚರ್ಯಾಪರ್ಯಾಪ್ತದಶಧರ್ಮಂಗಳುಮಂ ಕೈಕೊಂಡು (ಆದಿಪು. ೭-೩೦ ಎ). | | ಸತ್ಯಮಂತ (ನಾ). ನಿಜವನ್ನು ಹೇಳುವವನು ; ಸತ್ಯಸಂಧ : ris 

೧೨. ಗೃಹಸ್ಥರು ಅನುಸರಿಸಬೇಕಾದ ಐದು ಬಗೆಯ ಅಣುವ್ರತಗಳಲ್ಲಿ |26| ... ಪ್ರಶಿಕಣ್ಮಚನ್ನನಿಂ ಪಿರಿಯರೆ . . . ಸಲೆ ಸತ್ಮಮನ್ತರೆ (ಸೌಣ X14, ೧೪೭-೫೩; 1099). 

ಒಂದು ; ನಿಜವನ್ನು ನುಡಿಯುವುದು ; ಸುಳ್ಳುಹೇಳದಿರುವುದು : [ಆ ಸಂ. ಸತ್ಕವತ್‌] 

ಅಹಿಂಸೆ, ಸತ್ಯ, ಅಚೌರ್ಯ, ಬ್ರಹ್ಮಚರ್ಯ, ಪರಿಗ್ರಹಪರಿಮಾಣ ಈ ಐದು | | ಸತೃಯುಗ (ನಾ). ಎ ಸತ್ಯ ಆ : ಈ ಕಲಿಯುಗದಲ್ಲೂ ಸತ್ಯಯುಗದಲ್ಲಿಯ 

ಅಣುವ್ರತಗಳನ್ನೂ .. . . ಪಾಲಿಸುವವನು ವ್ರತಿಕಶ್ರಾವಕನೆನ್ನಿಸಿಕೊಳ್ಳುವನು ಅಸಾಧಾರಣವಾದಂಶಹ ಪವಾಡ ನಡೆಯುವುದೆ (ಶಾಂತಲಾ. ೨೬೯). ಸಂ.) 

(ಜೈನಪ. ೪೮೯). ಸತ್ಯರತ (ನಾ). ಸತ್ಮದಲ್ಲಿ ಆಸಕ್ತಿಹೊಂದಿದವನು : ಸತ್ಮರತಂ ಶಾಸ್ತ್ರವಿದಂ , 
ಸತ್ಕಕಾನೀನ ಎ ನಿಜ ಹೇಳುವುದರಲ್ಲಿ ಕರ್ಣನಂತಿರುವವನು ; ಒಂದು |30 - ಕನ್ಮಾನಿವಾಸೋದ್ಭವಂ (ಜಾತತಿ. ೧೭-೬). ಸಂ.) 

ಬಿರುದು : ಮಹಾಪ್ರಚಣ್ಣದಣ್ಣನಾಯಕಂ ವಾಹನವಸ್ತುನಾಯಕಂ ಸತ್ಯಕಾನೀನಂ ಸತ್ಯರ್ಥ (ನಾ). ಎ ಸತಿಸಪ್ತಮಿ : ಇನೆಗಮುದುಮಂನಮಂನೆಗಮಿನಮಲೊಡಂ 

ನೀತಿನಿಧಾನಂ (ಸೌಣಇ. ೩%, ೬೦-೬: 1068). ,ಸತ್ಯಪತಾಕ = ಸತ್ಯವನ್ನು ಎತ್ತಿ ಸೊನ್ನೆವೆರಸು ಸತ್ಮರ್ಥದೆಕಾರನಿಜಸ್ಥಾನದೊಳಪ್ಪುವವನುಕೂಲಂ ಮತ್ತೆಕಾರದಾದಿಯೊಳ 

ಹಿಡಿಯುವವನು ; ಒಂದು ಬಿರುದು : ಪೊಸಸುಗ್ಗಿಯನಾರ್ಜಿಸೆ ನಾಡು ಲೊಡಂ (ಶಮದ. ೨೪೬). [೫ಂ.] 


ನಾಡೆ. ಸೌಖ್ಮಾಲಯಮಾಗೆ ಮಾಡಿದುದು ಸತ್ಮಪತಾಕನ ರಾಜವೈಭವಂ | | ಸತ್ಯಲೋಕ (ನಾ). ಷ ಸತ್ಯ ೭ : ಭುವರ್ಲೋಕದ ಸ್ಥಾವರಕ್ಕೆ ಸತ್ಯಲೋಕದ 
(ಎಕ. ೪॥, ಶಿಕಾರಿ. ೨೩೬-೫೮; 1173). ಸತ್ಯಪರ ಎ ನಿಜದ ಪಕ್ಷ ವಹಿಸುವವನು ; |35| ಅಗೃವಣಿಯಲ್ಲಿ ಮಜ್ಜನಕ್ಕೆಜೆದು (ಅವಚಂ. ೪೬-೧೯೭); ಪರಮಜಂಗಮದಲ್ಲಿ 


ಸತ್ಯವಂತ ; ಒಂದು ಬಿರುದು : ದಾನವಿನೋದಿ ಸತ್ಕಪರ (ಆ]ಶ್ರಿತಕಲ್ಪಮಹೀಜ ಹದಿನಾಲ್ಕುಲೋಕಂಗಳಡಗಿರ್ಪವು ನೋಡಾ ಅದೆಂತೆಂದೊಡೆ . . . ಮೂರ್ಧ್ನಿಯಲ್ಲಿ 
(ಸೋಇ. 04, ೭೦-೧೦: 1106). ಸತ್ಯರತ್ನಾಕರ * ನಿಜದಲ್ಲಿ ಸಮುದ್ರದಂತಿರುವವನು; ಸಶ್ಶಲೋಕ (ಅಖಂಡೇ. ೧೪೨-೧೨೪). .(ಸಂ.] 

ಒಂದು ಬಿರುದು : ಜನಕಂ . . . ವಿಶಿಷ್ಟೇಪ್ಟನಿದಾನಂ ಸತ್ಮರತ್ನಾಕರನೆನಿಸಿದ ಸತ್ಯವಂತ (ನಾ). ೨ ಸತ್ಯಮಂತ : ಸತ್ಮವಂತರಿಗಿದು ಕಾಲವಲ್ಲ ದುಷ್ಟಜನರಿಗೆ 
ಗೋವಿಂದರಾಜಂ (ಸುಕುಮಾ. ೧-೫೫); ಜಗಣ್ಣದಿಕಾಪ್ಟಾದಸಾಶ್ಯಮೇಧದೀಕ್ಲಿತ ಸುಭಿಕ್ಷಕಾಲ (ಪುರಂದ. ೧-೧೫ ಪಲ್ಲಎ). [ಸಂ. ಸತ್ಮವತ್‌) 

ಕುಳಪ್ರಸೂತಂ ಸತ್ಮರತ್ನಾಳೆರಂ (ಸೌಇಇ 1%, ೪೧-೯;1065); ವಿಳಾಸವಲ್ಲಭಂಸತ್ಮರತ್ನಾಕರಂ |40| ಸತೃವಾಕೃ (ನಾ). ನಿಜವನ್ನು ಹೇಳುವವನು ;ಸತ್ಮವಂತ :ಧರಣೀಪುತ್ರನಿವಾಸದೊಳ್‌ 
ಗಳಗಂಡಗತ್ತರಿ . . . ಕುಮಾರ ಬೊಂಮದೇವರಸರು (ಕಣ. ೪, ೪೩-೩; 1204). ನಿಲೆ ಬುಧಂ . . . ಧನಿ ಸತ್ಕವಾಕ್ಕನೆನಿಕುಂ (ಜಾತಿ. ೧೭-೨೨); ಶ್ರಿಯುತ ಶಾಂತಿವರ್ಮ 
ಸತ್ಕರಾಧೇಯ ಎ ಸತೃಕಾನೀನ : ದಾನವಿನೋದ ರಿಪುಕುರುಂಗಕಂಠೀರವ % ೩ x ಪೆರ್‌ . . , ನಿನ್ನವೊಲುದಾರರೆ ಬೀರರೆ ಸತ್ಕವಾಕ್ಕರೇ (ಪೃಷ್ಟಪು. ೧-೭೮). 
ಸತ್ಮರಾಧೇಯ (ಎಕ. ೫॥ ಶಿರಾ. ೪೦-೪೮; 1040); ಸಾಹಸವೈನತೇಯಂ ಸತ್ಮರಾಧೇಯಂ ಸತ್ಯವಾಕ್ಕಪೆರ್ಮನಡಿ, ಸತ್ಕವಾಕೃಪೆರ್ಮಾಡಿ, ಸತ್ಕವಾಕ್ಕಪೆರ್ಮಾನಡಿ ವ 
(ಕಣಆ. ೧-೧ ೨: 1092, ಸತ್ಯಾವಳೋಕ ಎ ಸತ್ಮದರ್ಶಿಯಾದವನು ; ಒಂದು ಸಾಮಾನ್ಯವಾಗಿ ಗಂಗವಂಶದ ಅರಸರಿಗೆ ಸಲ್ಲುತ್ತಿದ್ದ ಒಂದು ಬಿರುದು : 


ಬಿರುದು : ರಾಯಕುಮಾರಚಮತ್ಕಾರಂ ಕೀರ್ಶ್ರಿವಲ್ಲರೀವಳಯಿತತ್ರಿಳೋಕಂ |45| ಸ್ವಸ್ತಿ ಸತ್ಯವಾಕ್ಕಪೆರ್ಮ್ಮನಡಿಗಳ ಪಟ್ಕಂಗಟ್ಟಿದ ಪದಿನಯ್ಹು ವರಿಶದನ್ನು 
ಸತ್ಮಾವಳೋಕಂ (ಸಾಇಇ ೫%, ೪೦-೧೩; 1066). [ಸಂ.|. (ಎಕ. ॥ ೩೯೪-೧; 884 ಇ); ಶ್ರೀ ಸತೃವಾಕ್ಕ ಪೆರ್ಮ್ಮಾಡಿ (ಮೈಆರಿ. ೧೯೩೬೭, ೨೧-೧; 896); 


ಸತ್ಯವಾದಿ ೮೩೦೬ ಸತ್ರ 


ಸ್ವಸ್ತಿಶ್ರೀ ಸತ್ಮವಾಕ್ಕಪೆರ್ಮಾನಡಿಗಳೆ ಪಟ್ಟಂಗಟ್ಟಿದ ಪಂನೆರೆಡನೆಯ ವರ್ಷದೊಳ್‌ | | ಸತ್ಯಾಚರಣೆ (ನಾ). ನ್ಯಾಯಪರಿಖಾಲನೆ ; ಸತ್ಯವನ್ನು ಬಿಡದೆ ಇರುವುದು : 


(ಮೈಆರಿ. ೧೯೪೬, ೧೯-೧:1).  [ಸಂ.) ನಾವು ಸತ್ಕಾಚರಣೆಗಾಗಿ ರುಕ್ಮಾಂಗದ ಹರಿಶ್ಚಂದ್ರ ಭೂಚಕ್ರಪಾಲರಾತ್ಮಜರ ಮೂಗ 
ಸತ್ಯವಾದಿ (ನಾ). ಇ ಸತ್ಯಮಂತ : ನೀಂ ಸತ್ಕವಾದಿಯಯ್‌ (ವಡ್ಡಾರಾ. ೧೬-೨೪); ನೋಡಿದರೆ ಹೇಳೆಂದು ನುಡಿದರವರು (ಚೈಮಿಭಾ. ೧೧-೩೦). (ಸಂ. ಸತ್ಕಾಚರಣ] 

ಎಲೈ ಸತ್ಯವಾದಿಯಾದ ತಪಸ್ತಿಯೆ . . . ಈಕೆಯನ್ನು ವಂಚಿಸಿದುದರಿಂದ ನಮಗೆ | | ಸತ್ಯಾ ನಾಶ (ನಾ). ಸರ್ವನಾಶ; ವಿನಾಶ: ಅವನು ಸತ್ತರೂ ತನ್ನ ದ್ವೇಷ 

ಬರತಕ್ಕುದೇನು? (ತಾಕುಂತ. ೭೧-೧೫). [ಸಂ. ಸತೃವಾದಿನ್‌] is | ಕಸಿದುಕೊಂಡಿದ್ದಾನೆ ; ಸೇಡಿನ "ಸತ್ಮಾನಾಶ' ಮಾಡಿದ್ದಾನೆ (ಬನಿ ೪೫), 


ಸತ್ಯವ್ರತ (ನಾ). ನಿಜವನ್ನು ಹೇಳುವುದೇ ನಿಯಮವಾಗುಳ್ಳ ಕಟ್ಟಳೆ ,- (ಆ-- ಹಿಂ. ಸತ್ಕಾನಾಶ್‌; ಮರಾ. ಸತ್ಕಾನಾಶ್‌, ಸತ್ನಖಾಶ್‌, ಸತ್ಮನಾಸ್‌) 
ನೇಮ : ಸತ್ಮವ್ರತದ ಕಥೆಯಂ ಬೆಸಸುವುದು (ಧರ್ಮಾಮೃ. ೧೧-೨); ಶಂಕರ | ಸುಭ ೧. ಸತ ಮತ್ತು ಸುಳ್ಳು ; ನಿಜಸುಳ್ಳುಗಳನ್ನು ಹೊಂದಿರುವಿಕೆ : 
ಎರಿಂಚಾದಿಗಳು ಕರ್ಣನ ಪರಮಸತ್ಯವ್ರತವ ಕೊಂಡಾಡಿದರು ಅಕಟೆನುತ | | ತ್ಮಜ್ಞಾನಾಭ್ಯ್ಮಾಸಿಯಾಗಿ ಸ್ನಾನ ಶೌಚ ಸತ್ಕಾನೃತ ಕಾಮ ಕ್ರೋಧ. 
(ಕುಮ್ಮಕ. ೨೭-೨೯). [೫0.1 | | ದರ್ಪಾದಿಗಳಂ ಬಿಟ್ಟು (ಎವೇಕ. ೧೨೮). ೨. ವ್ಯಾಪಾರ ; ಮಾರಾಟ. (ಸಂ.] 

ಸತ್ಯಶರಣ (ನಾ). ಸತ್ಮಸಂಧನಾದ ಶರಣ : ನಿಮ್ಮಲ್ಲಿ ತವ ಟ್ಟು ನ್ವೇಷಣೆ (ನಾ). ನಿಜವನ್ನು ಹುಡುಕುವುದು ; ಸತ್ಯದ ಪರಿಶೋಧನೆ : 
ಸತ್ಮಶರಣರ ಕಂಡು ಕೂಡಲಸಂಗಮದೇವಾ ಅವರನಯಯೆಂಬೆನು (ಬಸವ. ೮೯೮); ಸತ್ಕಾನ್ವೇಷಣ, ಅನ್ವೇಷಣದ ಸಾಹಸ, ಸೌಂದರ್ಯಾನುಭವ , ಕರ್ಮಕೌಶಲ ಮತ್ತು 
ಚಿತ್ರಶುದ್ರಿಯವರು ಸತೃಶರಣರವರು ಬೆತ್ತ ಹಿಡಿದು ಪರವೂತ ಏರುವದು ತಾ ಕಂಡು ಅಂತಃಶಾಂತಿ ಇವು ಐದೂ ಉತ್ತಮಸಂಸ್ಕೃತಿಯ ಲಕ್ಷಣಗಳು (ಜುಕ್ಷಾರ. ೯೯ ಪೀಠಿಕೆ). 
ಕತ್ತು ಬಾಗಿಸಿ ಸಿದ್ದ ಶರಣೆಂದ (ಸಿದ್ಧಪು ೫-೩೦). (ಸಂ.| | [ಸಂ.1 
ತ್ಯಾಭಾಸ (ನಾ). ೧. ನಿಜದಂತೆ ತೋರುವುದು ; ಸುಳ್ಳು : ಸತ್ಕಾಭಾಸವನ್ನು 

ಕಂಡರೆ ನನಗೆ ತುಂಬ ಅಸಹನೆ (ಬಂಕ. ೪೯೯). ೨. [ಜೈನ] ಲೋಕಾಂತಿಕ 


| 
| 
| 
ಸತ್ಯಶಾಪ (ನಾ). ನಿಜವಾದ ಶಾಪ ; ಸತ್ಯವಾದ ಶಾಪ : ಬಸವರಾಜನ | | ಸತ್ಯಾ 
ಸತೃಶಾಪವು ಮಸದೊರಸಿ ಹಾಳಾಯ್ತು ಕಟಕದ ಪಸರವು (ಬಸಪು ೬೧-೪೦). (ಸಂ. |15] 
ಸತ್ಯಶುದ್ಧ (ಗು). ಸತ್ಯಸಂಧತೆಯಿಂದ ಕೂಡಿದ : ಸತ್ಯಶುದ್ದದೇವರಿಗೆ ಧ್ಯಾನ | ದೇವತೆಗಳಲ್ಲಿ ಒಂದು ವರ್ಗಕ್ಕೆ ಸೇರಿದವನು : ಆದಿತ್ಯವಜ್ನಿಮಧ್ಯದೊಳ್‌ 
ಮೌನ ಅನುಪ್ಠಾನವುಂಟು (ಬಸವ. ೯೩೪). ([ಸಂ.1 ॥ ಚಂದ್ರಾಭಾಸಸತ್ಕಾಭಾಸರುಂ (ತತ್ತಪ್ರ ೨೨೨). [ಸೆಂ.| 
ಸತ್ಯಸಂಧ (ನಾ). ನಿಜವನ್ನು ಹೇಳುವವನು ; ಸತ್ಯವಂತ :ಸತ್ಮ [ಸಂಧಂ ದಯಾನಿಧಿ | (ಸತ್ತಾ ರ್ಥ (ನಾ). ನಿಜವಾದುದು ; ಸತ್ಮವಾದುದು : ತೀರ್ಥಕರಂ 
ಶಿವಚ್ಚಾನಸಂಪನ್ನಂ . . . ಜಬೇಡಂಜಬೇಡ ಎನೆ (ಜಸರ. ೧೨-೫೧); ಸತ ೈಸಂಧಂ | |. ಭವ್ಮಜನೆಸ್ಪಾರ್ಥಕರಂ ನಮಗೆ ಪುತ್ರನಾದಪನಿದು ಸತ್ಕಾರ್ಥರ೦ (ಪುಷ್ನೆಪು. ೯-೧೧೦); 
ಭೀಷ್ಮೆನೆಂದು ಮೂಲೋಕದೊಳ್ಳೆ ಖ್ಯಾತನಾಗಿಹಂ (ಜೈಮಿಭಾ. ೯-೩೦). (ಸಂ. | x ಪೋಲಕಲ್ಪಿತಮಲ್ಲದ ಸಾರತರಮಾದ ಸತ್ಕಾರ್ಥಂಗಳನೇ ಸಂಗ್ರಹಿಸಿ (ವಿವೇಕ. ೨). 
ಸತ್ಯಸಂಧತೆ (ನಾ). ನಿಜವನ್ನು ಹೇಳುವಿಕೆ ; ಪ್ರಾಮಾಣಿಕತೆ : ದೂರೆಯೇ ನಿನ್ನ ನ (ಸಂ.1 
ಸತ್ಮಸೆಂಧತೆಗೆ ಮೆಚ್ಚಿದೆವು (ನೀತಿಚಂ. ೫1೪, 3೧); ಸತ್ಯಸಂಧತೆ, ಶರಣಾಗತರಕ್ಷಣೆ . . .| ; ಸತ್ಯಾರ್ಥಿ (ನಾ). ನಿಜವನ್ನು ಗುರಿಯಾಗಿಟ್ಟುಕೊಂಡಿರುವವನು ; 
, ಮಾನವಧರ್ಮದ ವಿವೇಚನೆಯೇ ಈ ಕಥೆಗಳ ತತ್ವವಾಗಿದೆ (ಭಾರದ. ೧೦೨). | | ಸತ್ಕಾನ್ವೇಷಿಯಾದವನು: ಯಾರನ್ನಾದರೂ ಅನ್ಮಾಯವಾಗಿ ಸೆರೆಹಾಕುವ 
(ಸೆಂ. ಸತೃಸಂಧತಾ। | 


ಆಡಳಿತದಲ್ಲಿ ಸತ್ಕಾರ್ಥಿಯ ನಿಜವಾದ ಸ್ನಾನ ಸೆರೆಮನೆಯೇ ಸರಿ (ಪುನರು. ೪೦೩). 
ಸತ್ಯಸಂಧಾನ (ನಾ). ನಿಜದೊಡನೆ ಹೊಂದಿಕೊಳ್ಳುವಿಕೆ; ಸತ್ಮಸಂಧತೆ; |25 (ಸಂ. ಸತ್ಕಾರ್ಥಿನ್‌) 
ಪ್ರಾಮಾಣಿಕತೆ: ಜನರ ಸತ್ಮಸಂಧಾನಮಂ ನೋಡಲೆಂದುಳ್ಳುದೆಲ್ಲವ | | ಸತ್ಯಾಶ್ರಯ (ನಾ). ೧. ನಿಜಕ್ಕೆ ಆಕರನಾದವನು ;ಸತ್ಮಕ್ಕೆ [ ಆಶ್ರಯನಾದವನು : 
ಕೊಂಡಡೇನೆಂಬನೋ ಎಂದು ಕಾಡಿ ನೋಡಿದೆನೈಸೆ (ಹಚಕಾ. ೧೪-೧೩). [ಸಂ.] | ; 


ಎರಡನೆಯ ರುದ್ರನೆನಿಸುವ ವಸಿಷ್ಠನ ಶಿಷ್ಯನರಿದೆನಿಪ ರುದ್ರಾರ್ಚಕಂ ಗಿರಿಜೆ 
ಸತೃಹೀನ (ನಾ). ನಿಜವನ್ನು ಅರಿಯದವನು ; ಸತ್ಕದೂರನಾದವನು : ಗೆಣಕುಲಂಬೆರಸು ರುದ್ರನನೆಳೆದು ತಂದು ಕೊಡಲಾರ್ಪ ಸತ್ಕಾಶ್ರಯಂ (ಹಚಕಾ. ೧೧-೩೯). 
ನಿನ್ನನೇನೆಂಬೆನಿದು ಪೊಸತೆನಗೆ ಮಾಣ್ಪ್ಬರೇ ಸತ್ಮಹೀನಂಗೆ ನೆಟೆ ಮುಳಿವುದಂ | 


೨. ಸಾಮಾನ್ಯವಾಗಿ ಕಲ್ಮಾಣಿಚಾಲುಕ್ಕವಂಶದ ಅರಸರಿಗೆ ಸಲ್ಲುತ್ತಿದ್ದ 
(ನಂಬರ. ೧೫೯). [೫0.1 ; ಒಂದು ಬಿರುದು : ಸಮಸ್ತಧಾತ್ರಿವಳಯಕ್ಕೆಂದುಂ ದಿಶಾದಂತಿಗಳ್ಪರೆಗಂ ತಂದೆಯ 
ಸತ್ಯಾಂಶ (ನಾ). ನಿಜವಾದ ವಿವರ,-ಸಂಗತಿ ; ವಾಸ್ತವಾಂಶ : 


ಕೀರೀಯೇಂ ಬಳೆದುದೋ ಸತ್ಕಾಶ್ರಯಂ ಧನ್ಶ್ಮನೋ (ಗದಾಯು. ೧-೧೨). 
ಸತ್ಕಾಂಶದಿಂದ ಎಷ್ಟೇ ದೂರವಿದ್ದರೂ ಒಂದು ವಿಚಾರ ಗಮನಾರ್ಹ (ದೇಷಸಂ. ೪೯); | ಸತ್ಕಾತ್ರಯಕುಲತಿಲಕ, ಸತ್ಯಾಶ್ರಯಕುಳತಿಳಕ ಎ ಸಾಮಾನೃವಾಗಿ ಕಲ್ಮಾಣಿ 
ಈಗಲಾದರೂ ನೀನು ಸತ್ಕಾಂಶವನ್ನು ತಿಳಿಸಿ . . . ಬಣದಿಂದ ಮುಕ್ತನಾಗಬೇಕಾದ್ದು | 


ಚಾಲುಕ್ಕವಂಶದ ಅರಸರಿಗೆ ಸಲ್ಲುತ್ತಿದ್ದ ಒಂದು ಬಿರುದು : 
Bd vr» [ಸಂ.] 


] 
ಸತ್ಕಾಶ್ರಯಕುಲತಿಲಕನುಂ ಇಟ್‌ವಬೆಡಂಗನುಂ . . . ಸಾಹಸಾಂಕನುಮೆನಿಸಿದ 
ತ್ಕಾಗ್ರಹ (ನಾ). ೧. ಸತ್ಮಸ್ನಾಪನೆಗಾಗಿ (ಅನ್ಮಾಯದ ವಿರುದ್ಧ) |35| 


20 


130 


ಭೀಮಸೇನನಂತು ಆರೂಢಕೋಪನುಂ ಪ್ರತಿಜ್ಞಾರೂಢನುಮಾಗಿ (ಗದಾಯು. ೨-೧ ವ); 
ಆತ್ಮಬಲದಿಂದ ನಡೆಸುವ ಶಾಂತಿಪೂರ್ವಕ ಸಂಘರ್ಷ ;: ಒಂದಾದ ಮೇಲೊಂದು ಶ್ರೀಪೃಥ್ವಿವಲ್ಲಭ ಮಹಾರಾಜಾಧಿರಾಜ ಪರಮೇಶ್ವರ ಪರಮಭಟಾರಕಂ ಸತ್ಕ್ಮಾಶ್ರಯ 
ಹೋರಾಟ, ಸತ್ಕಾಗ್ರಹ (ಆತ್ಮಾರ್ಪ. ೧೪೪). ೨. ಮುಷ್ಕರ ; ಸಂಪು : ಈ ಬನವು | ಕುಳತಿಳಕಂ (ಸಾಇಣಇ. 2೦, ೪೬-೩; 1072); ಶ್ರೀಪ್ರಿಧ್ವೀವಲ್ಲಭ ಮಹಾರಾಜಾಧಿರಾಜ 

. ಗೃಹಖಾತೆಯವರ ನಿತ್ಮಸತ್ಕಾಗ್ರಹದಲ್ಲಿ ಇನ್ನಷ್ಟು ಹಾಳಾಗಿದ್ದವು (ಚಿತಸ. ೩೫); ಪರಮೇಶ್ವರ ಪರಮುಭಟ್ಟರಕಂ ಸತ್ಕಾಶ್ರಯ ಕುಳತಿಳಕಂ ಚಾಳುಕ್ಕಾಭರಣಂ 
ಅವರ ಶಾಯಿ ಮಾತ್ರ ಉಪವಾಸವ್ರತ ಕೈಕೊಂಡು ಮಗ ಮೈಲಿಗೆಯಾದುದಕ್ಕೆ ಸತ್ಕಾಗ್ರಹ (ಎಕ. 118). ೫೩೨-೪; 12ನೆಯ ಶತ), [ಸಂ.) 
ಹೂಡಿದ್ದಳು (ದಂಟನಾ. ೭೧). |ಸಂ.| 40| ಸತ್ಕೋದಕ (ನಾ). [ವೀಶೈ] ಹತ್ತು ವಿಧವಾದ ಪಾದೋದಕಗಳಲ್ಲಿ ಒಂದು : 
ಸತ್ಯಾಗ್ರಹಚಳುವಳಿ (ನಾ). ಎ ಸತ್ಕಾಗ್ರಹ ೧ : ಸತ್ಕಾಗ್ರಹಚಳುವಳಿಯು ಅತ್ಮಂತ ಆ ಜಂಗಮಕ್ಕೆ ನಮಸ್ಕರಿಸಿ ಆ ಭಾಜನವನ್ನು ತನ್ನ ಕ್ರಿಯೆಗೆ ಇಟ್ಟುಕೊಂಡಂತಹದೇ 
ಬಿರುಸಿನಿಂದ ದೇಶದ ಮೂಲೆಮೂಲೆಗಳಲ್ಲೂ ನಡೆಯುತ್ತಿತ್ತು (ಆತ್ಮಾರ್ಪ. ೧೩೮)... | ಸತ್ಕೋದಕವೆನಿಸುವುದು (ಚನ್ನವ. ಕ. ೭೮-೧೭೩); ಮುಂತೆ ಪರಬ್ರಹ್ಮರಂದ್ರದೊಳಿರ್ದ 
" (ಸತ್ಯಾಗ್ರಹ 4 ಚಳುವಳಿ (ಆ ಚಳವಳ)) | ಸತ್ಕೋದಕವ ಚರಣದಿಂದೆ ಪಡೆದು (ಮೃಲಾರ. ೧-೧೦). !ಸಂ.] 

ಸತ್ಕಾಗ್ರಹಿ (ನಾ). ಸತ್ಮಸ್ಥಾಪನೆಗಾಗಿ ಆತ್ಮಬಲದಿಂದ ಹೋರಾಡುವವನು ; | |ಸತ್ರ (ನಾ). ೧ ಯಜ್ಞ ; ಯಾಗ : ""ಯಾಗಃ... . ಸಮ ಸತ್ರಂ- ಈ ೧೨ಯಾಗಂ'' 
ಸತ್ಕಾಗ್ರಹ ಮಾಡುವವನು : ಸ್ವಾತಂತ್ರ್ಯಸಂಗ್ರಾಮದಲ್ಲಿ ತನ್ನ ಜೀವವನು ಲೆಕ್ಕಿಸದೆ 45) (ಹಲಾಯು. ೬೮ ೨೬೦); ಮುವಲಾ ಪೂರ್ವದಲಿ ನೀನರ್ಚಿಸಿದೆ ನನ್ನನು ಸತ್ರದಲಿ 
ಹೋರುವನು ವೀರಸತ್ಕಾಗ್ರಹಿ (ಪಾಂಚಜ ೨೦-೨). (ಸೆಂ. ಸತ್ಯಾಗ್ರಹಿನ್‌] | | (ಫಾಗ ೩-೨-೫೩), "ದೇವಸತ್ರ' ಪರಾ. ೨. ವಿಶೇಷವಾಗಿ ಹದಿಮೂರು 


ಸತ್ರಕಾಣಕೆ 


ದಿನಗಳಿಂದ ನೂರುದಿನಗಳವರೆಗೆ ಜರುಗುವ ಯಾಗ : "ಸತ್ರಯಾಗ' | 
ಪರಾ. ೩. ನೈವೇದ್ಯ ; ವಡೆ. ೪. ಉಚಿತವಾಗಿ ಆಹಾರದಾನ ನಡೆಯುವ 
ಅಥವಾ ಪ್ರವಾಸಿಗರು ಇಳಿದುಕೊಳ್ಳಲು ಅನುಕೂಲವಾದ ಧರ್ಮಶಾಲೆ ; 
ಚತ್ರ : "ತಳಿ - ಸೇಚನೇ (ಚಿಮುಕಿಸು), ಸತ್ರೇಚ (ಸತ್ರ)'' (ಶಮಧಾ); ಸ್ವಧರ್ಮ್ಮದಿಂ 
ನಡೆಯಿಸುವ ಸತ್ರಕ್ಕೆ ಬ್ರಾಹ್ಮಣಿಯಡುವಳ್‌ (ಎಇ ೩೪, ೬-೬೮; 978); ಎಟ್ಕೋಟಿ | 5 
ತಪೋಧನರ ಸತ್ರಕ್ಕೆ ಮತ್ತರ್ಪುನ್ನೆರಡು (ಎಇ. ೩೩, ೬೭-೧೮; 1012); ಕಾಶಿ, ಕಂಚಿ, | | 
ಶ್ರೀರಂಗ ಮುಂತಾದ ದಿವ್ಯಕ್ಷೇತ್ರಗಳಲ್ಲಿ ಪ್ರತಿದಿನದಲ್ಲಿಯೂ ಅನ್ನದಾನ ನಡವಂತೆ | 
ಸತ್ರಗಳನ್ನುಂಟುಮಾಡಿದರು (ಮಹಾವಂ.॥/.೧೫೯). 'ಅನ್ನಸತ್ರ' ಪರಾ. ೫. ಔದಾರ್ಯ ;| | 
ಧಾರಾಳತನ ; ದಾನಶೀಲತೆ: ೬. ಸಂಪತ್ತು ; ಐಶ್ವರ್ಯ. ೭. ಆಶ್ರಯಸ್ಥಾನ sl 
ನೆಲೆ : ಮರಗಳ ವಡ್ಡಾಗರಂ ದವಾಗ್ನಿಯ ಸತ್ರಂ . . . ಕೇಸರಿಗಳ ಸರಿ ಪರ್ವಿದಡಎ | 
ಪಡೆದುದಗುರ್ವಂ (ಚಂದ್ರಪು. ೫-೪೭); ಧಾತ್ರಿಯೊಳಾಪನ್ನಾಭಯಸತ್ರದೆ ಧೃತದೀಕ್ಷರಲ್ತೆ | | 
ಪುರುಕುಲದರಸರ್‌ (ಶಾಕುಂತ. ೨೮-೫೧). ೮. ಆವರಣ ; ಹೊದಿಕೆ. ೯. ಕಾಡು;| | 
ಅರಣ್ಯ: "`ಅರಣ್ಮಂ, ಅಟವೀ, ಸತ್ರಂ . . . ದುರ್ಗಂ - ಈ ೯ ಅಡವಿ''| | 
(ಹಲಾಯು. ೩೫-೫೬). ೧೦. ನ್ಯಾಯನಿರ್ಣಯಕ್ಕಾಗಿ ಒಂದು ಬಾರಿ ಸೇರುವ | | 
ಸಭ , -ಒಂದು. ಅಧಿವೇಶನ : “ಸತ್ರನ್ಮಾಯಾಧೀಶ', "ಸತ್ರನ್ಮಾಯಾಲಯ' ೫ 
ಪರಾ. 110.1 | | 
ಸತ್ರಕಾಣಿಕೆ (ನಾ). ಧರ್ಮಶಾಲೆ ನಡೆಸಲು ಕೊಡುವ ಕಾಣಿಕೆ , -ಕೊಡುಗೆ : | | 
ಸತ್ರಕಾಣಿಕ ಸೇಸೆಯಾಸೆಗಳು ಮನ್ನೆಯ ವಾಯದಾಯ ಮಾನ್ಯ ಸಲು ; 
(ಸೌಇಇ. xx. ೮೫-೩೧; 1124). [ಸತ್ರ ೪ ಕಾಣಿಕೆ (ಆ ಕಾಣ್ಮ) ತ | 
ಸತ್ರನಿಳಯ (ನಾ). ಧರ್ಮಶಾಲೆ ; ಚತ್ರ : ಆಶ್ರಿತಜನಕ್ಕಶೋಕನಿಳಯಮೆನಿಸಿದ 
ಸತ್ರನಿಳಯಂಗಳುಂ (ಪಷ್ಟಪು. ೯-೨೨ ವ). (ಸಂ. ಸತ್ರನಿಲಯ। 
ಸತ್ರನ್ಯಾಯಾಧೀಶ (ನಾ). ನ್ಶಾಯನಿರ್ಣಯಕ್ಕಾಗಿ ಒಂದು ಬಾರಿ ಸೇರುವ | 
ಸಭೆಯ ನ್ಮಾಯಾಧಿಪತಿ : ""ಜಿಲ್ಲಾನ್ಮಾಯಾಧೀಶರು'' ಎಂಬ ವದಗಳ ಅರ್ಥದಲ್ಲಿ | | 
. ಸತ್ರನ್ಮಾಯಾಧೀಶರೂ ಅಪರಸತ್ರನ್ಮಾಯಾಧೀಶರೂ .. . . ಸೇರಿರುತ್ತಾರೆ | 1 
ಭಾಧಾನ. ೧೨೯). (೫ಂ.] Jal 
ಭಾ (ನಾ). ಪ್ರಧಾನವ್ಯವಹಾರಗಳ ನ್ಯಾಯಾಸ್ತಾನ : ಅಪರಾಧಿ | | 
ಸತ್ರನ್ಮಾಯಾಲಯಕ್ಕೆ (ಸೆಷನ್ಸ್‌ಕೋರ್ಟ್‌) ಒಪ್ಪಿಸಲ್ಪಟ್ಟ ಸಂದರ್ಭಗಳಲ್ಲಿ . . . ಬೇರೆ | 
ಆರೋಪವನ್ನು ಮಾಡಬಹುದು (ಕವಿಕೋ. 1 ೮೬೮). [ಸಂ.] 
ಸತ್ರಯಾಗ (ನಾ). ಹದಿಮೂರರಿಂದ ನೂರುದಿನಗಳವರೆಗೂ ಹ್‌ 
ಯಾಗ, -ಯಜ್ಞ : ಸತ್ರಯಾಗಕ್ಕಾಗಿ ಏರ್ಪಾಡುಗಳು 
ಒಂದುದಿನ ಪರಾವಸು ತನ್ನ ಹೆಂಡತಿಯನ್ನು ನೋಡಿಬರಬೇಕೆಂದು ಬಯಸಿದನು ಬ. 
(ವ್ಯಾಸಔ. ಬೂ). ಸಂ.) | 
ಸತ್ರಶಾಲೆ (ನಾ). ೧. ಯಜ್ಞಕಾರ್ಯಕ್ಕಾಗಿ ನಿರ್ಮಿತವಾಗಿರುವ ಪ್ರದೇಶ ;! 
| 
i 


” 
| 


ಯಾಗಶಾಲೆ : ಮತ್ತಮೊಂದು ಪವಿತ್ರ ಸತ್ರಶಾಲೆಯಲ್ಲಿ ಹೋಮದ ಕುಂಡದಿಂ 
ಕಡೆಸಿಡಿಲ್ಲು ಪೊದಳ್ಲಿರೆ ಕಂಡು ಕೆಂಡಮಂ (ರಾಜಶೇ. ೧-೧೨೭ ವ). ೨. ಚತ್ರ ಗ 
ಧರ್ಮಶಾಲೆ : *"ಸತ್ರಶಾಲಾ, ಪ್ರತಿಶ್ರಯಃ - ಈ ೨ ಸತ್ರದ ಮನೆ''! 
(ಹಲಾಯು. (ಸಂ. ಸತ್ರಶಾಲಾ। 
ಸತ್ರಾಣ (ನಾ). ಶಕ್ತಿಯಿಂದಿರುವುದು ; ತ್ರಾಣದಿಂದಿರುವುದು : : “ಹೂಣೆಹೊಕ್ಕು | 
ದುದೆನಲ್‌ ಸತ್ರಾಣದಿನೊಳಪೊಕ್ಕುದೆಂದು ತಿಳಿಗೆ ವಿದಗ್ದರ್‌'' (ಭಾರನಿ. ೬೧); ಸಲೆ ಮಿಕ್ಕು | 
ಸತ್ರಾಣದಲಿ ಮಿಗೆ ಸರಿವೊಕ್ಕು ಹಿಡಿದರು ಬಿನ್ನಣದ ಚೊಕ್ಕೆಯದ ಚೋಡಿಯಲಿ || 
(ಕುವ್ಕಾಸ, ೨-೯೬). 1ಸಂ.1 | | 
ಸತ್ರಾಣಿ (ನಾ). ಶಕ್ತಿಯಿರುವವನು ; ಬಲಶಾಲಿ : ಢಗೆಯಡಗೆ ಮರುವಲಗ | | 
` ಗೌಡೊತ್ತುಗಳ, ಬಲಿದವಯವದ ಸತ್ರಾಣಿಗಳ ದೇವನು ಠಾವುರಿಯಲೊದಗಿದನು | | 
ಬಾಲದಲಿ (ಕುವ್ಮಾಅ. ೧೦-೧೯). [ಸಂ. ಸತ್ರಾಣಿನ್‌॥ ಣೆ | 
ಸತ್ರಾಣಿಸು (ಕ್ರಿ).ಶಕ್ತಿ ಬರುವಂತೆ ಮಾಡು; ಬೃಲಗೊಳಿಸು: ಬನ್ನವಟ್ಟಿಹ |45 
ಕಪಿಕುಲಂಗಳ ಮುನ್ನ ಸತ್ರಾಣಿಸುವೆ (ಕಾರಾ. ೨೫-೨೭); ನಗಚಾವಧಶತ್ರು ಗರುಡಿಯೊಳ್‌ | 


35 


ಇ೦-೧೪೨). 


|” 
| 
| ಸತ್ಯ 
[ಸ 
| 
| 
| ಸತ್ಯ 


೮೩೦೭ 


ಸತ್ವರ 


ಬಾಹುಮೂಲಗಳ ಸತ್ರಾಣಿಸಲೆನುತೆ ನೆಗಹುವ ಹೊಸಹೊನ್ನ ವಜ್ರಮುಷ್ಟಿಗಳಂತೆ 
ಜಘನದ ತಳಗಳೊಪ್ಪಿದುವು (ಮೋಹತ. ೨೩-೧೭). (ಸತ್ರಾಣ +೬ - ಇಸು) 

ಸತ್ರಿ (ನಾ). ಯಾವಾಗಲೂ ದಾನವನ್ನು ಮಾಡುವ ಗೃಹಸ್ತ : "“ಸತ್ರೀ, 
ಗೃಹಪತಿಃ - ೨ ಸದಾ ದಾನವನ್ನು ಮಾಡುವವನ ಹೆಸರುಗಳು'' (ಸಿದ್ಧಾಂತಿ ೨೩೯). 

(ಸಂ. ಸತ್ರಿನ್‌] 

ಸತ್ತ "ಸತು' ನೋ. 

ಸತ್ತ (ನಾ). ೧. ವ ಸತ್ತ್ವ ೧ : ಸನ್ನೆ ಸಾವಿರ ಕಾಲಾಳಿನ ಸತ್ವವೈೆ (ಸೋಮೇಶ. ೭೬); 
ಕೆಡಹಿ ಸತ್ವದಿ ಬಂದ ಪಡೆಯ ನೆಟ್‌ ತಣಿದು ವೀರರ ಜಲೆದು (ಹಚಕಾ. ೬-೧೫). ೨. = 
ಸತ್ತ್ವ ೨ : ಸತ್ವದಿಂ ಶ್ರೀವರನಾಗಿ ತೋಟವ . . . ದೇವರ ದೇವನಾದಿಪುರುಷಂ 
ಜಳಶೆಯ್ಕೆಯೊಳಿರ್ದಪಂ (ಜಗಎ. ೧-೩೨); ಪ್ರಕೃತಿ, ಪುರುಷ, ಜಡ, ಚೇತನ, ಸತ್ವ, 
ರಜಸ್ತಮೋಗುಣಗಳ ವಿಭಾಗ - ಈ ಎಲ್ಲವನ್ನು ಕುರಿತು ಸಾಂಖ್ಯದರ್ಶನ ವಿಮರ್ಶಿಸಿದೆ 
(ಭಾರದ. ೧೧೩). ೩. ಸತ್ತ್ವ ೬ : "ಎಜಿತ ಸತ್ವಾದಿಗಳು ತತ್ವಮಕ್ಕು'' 
(ಮಂಗರಾ. ೭೭-೧೨); ಕಪ್ಪುರದ ಗಿಡದ ಹಸೀಬೇರು ಬೊಡ್ಡಿ ಟೊಂಗಿ ಎಲೆ ಇವುಗಳ ಸಣ್ಣ 
ಸಣ್ಣ ಚೂರು ಮಾಡಿ ಉಬ್ಬಿಗೆ ಹಾಕಿ ಸತ್ವ ತೆಗೆಯುವರು. ಈ ಸತ್ವವು ಬೆಳ್ಳಗೆ ಕಾಳು 
ಕಾಳಾಗಿರುವುದು (ಮುಂಬಯಿ. ೪-೭೧). ೪. ಜೀವಿ ; ಜಂತು : "ಸತ್ವಬಾಧೆ' ಪರಾ. 
೫. ಧೈರ್ಯ; ಸ್ಕೈರ್ಯ: “'ಜೀವಚಯ ಶಕ್ತಿನಿಚಯಂ ಜೀವನ ಗಿರಿಜಾತೆ 
ತುರಗಧಾತುರ್ವಾದಂ ಗ್ರಾವಘನನವಮಸಂಖ್ಯೆಯ ತೀವಿದ ಸಲೆ ಸತ್ವಶಬ್ದಂ'' 
(ನಾನಾಕಂ. ೪೪). ೬. [ವ್ಯಾಕ] ಸಕಾರ : ಸಕಾರಂ ಎ ಸತ್ವಂ (ಶಮದ. ೬೮ ಟೀಕೆ). (ಸಂ.] 

ಸತ್ವಕ (ನಾ). ತಿರುಳು; ಸಾರ; ಕೆಚ್ಚು: ವತ್ವಕ್ಕೆ ತತ್ವಂ - ಸತ್ವಕ - ಸತ್ತುಗ 
(ಶಮದ. ೨೬೬ ಪ್ರಯೋ). ([ಸಂ.] 

ಸತ್ವಗ (ನಾ). ಬಲವುಳ್ಳವನು ; ಸತ್ವಶಾಲಿ : "“ಅಕ್ಕುಡರೆನೆ ಸತ್ವಗರು |ಪಾಠಾಂ. 
ಸತ್ವಮದು]'' (ಭಾರನ. ೬೦). (ಸತ್ತ - ಗೃ] 

ಸತ್ವಗುಂದು (ಕ್ರಿ). ಬಲಹೀನನಾಗು ; ನಿಸ್ಸತ್ಪನಾಗು : ನೀಲನ ಮೂಗಿನುಸುರನು 
ಬೆರಳಲಾರಯ್ದು ಸತ್ವಗುಂದಿದನಂದು ರಾಘವ (ಕಾಶಿರಾ. ೨೨-೫೬). (ಸತ್ವ + ಕುಂದು 1 

ಸತ್ವಗುಣ (ನಾ). ೧. ಸತ್ವ, ರಜಸ್ಸು, ತಮಸ್ಸು ಎಂಬ ಗುಣತ್ರಯಗಳಲ್ಲಿ 
ಒಂದು ; ಸಾತ್ವಿಕಗುಣ : ಯಾವ ಶ್ರೀಲಕ್ಷ್ಮೀದೇವಿಯು ಸತ್ವಗುಣ, ರಚೋಗುಣ, 
ತಮೋಗುಣಗಳೆಂಬ ಮೂರುಗುಣಗಳಿಗೆ ಅಭಿಮಾನಿಯಾಗಿ (ಹಸಾರ. ೧-೨ ತಾಶ್ರರ್ಯ). 
೨. ಸಂಜೆಗೆಂಪು ; ಸಂಧ್ಯಾರಾಗ. ೩. ದಾನ; ತ್ಕಾಗ. ೪. ಬಲ; 
ಪರಾಕ್ರಮ : ""ಅಖಿಲೇಂದ್ರಿಯಮಸ್ತರಾಗಮುಂ ತ್ಕಾಗಪರಾಕ್ರಮಂ ತ್ರಿಗುಣಭೇದವು 
ಸತ್ತಗುಣಾಹ್ವಯಂ'' (ನಾನಾರ. ೬೮). [ಸಂ.) 
ಸತ್ವಗೆಡು (ಕ್ರಿ). ಬಲವಿಲ್ಲದಂತಾಗು; ಶಕ್ತಿಗುಂದು : ಸತ್ವಗೆಟ್ಟಲ್ಲಿ ಕಾಷ್ಕವನೂಟ್‌ 
ನಡೆಯಬೇಕು (ವೋ (ಸತ್ತ * ಕೆಡು,] 

ಸತ್ವಪರೀಕ್ಷೆ (ನಾ). ಸಾಮರ್ಥ್ಯದ ಪರೀಕ್ಷೆ : ಸ್ವಾಮಿದಾಸರ ಪೂರ್ಣಸಿದ್ಧಿಯ 
ಸಮಯ ಸಮಾಪಿಸಿದಂತೆ ಮೋಡಕರಿಂದ ಅವರ ಸತ್ವಪರೀಕ್ಷೆಯಾಗುತ್ತದೆ 
(ಸಮಜೀ. ೩೪ ಪೀಠಿಕೆ). [ಸಂ. ಸತ್ತಪರೀಕ್ಷಾ] 
ಸತ್ವಪ್ರಕೃತಿ (ನಾ). [ಜೈನ] ಕರ್ಮಪ್ರಕೃತಿಗಳಲ್ಲಿ ಒಂದು : ಪಂಚಾಂತರಾಯಕರ್ಮ 
ಪ್ರಕೃತಿಗಳುಮೆಂದಿವಿನಿತುಂ ಸತ್ವಪ್ರಕೃತಿಗಳೆಂದುತ್ತರಪ್ರಕೃತಿಗಳು ಶ್ರೀವೀತರಾಗ 
ಸರ್ವಜ್ಞರಿಂದಂ ನಿರೂಪಿಸಲ್ಪಟ್ಟುವು (ಗೊಮ್ಮಸಾ. [ಸಂ.] 

ಸತ್ವಬಾಧೆ (ನಾ). [ಜೈನ] ಜೀವಿಗಳಿಗೆ ಉಂಟಾಗುವ ಬಾಧೆ ,--ಯಾತನೆ ; 
ಜೀವಹಿಂಸೆ: ಅಪಮೃತ್ಕುವಿನ ಸತ್ವಬಾದಧೆಯ ಗಂಧಾಗಂಧಮುಮಿಲ್ಲಿನ್ನಾ ಭೋಗ 
ಭೂಮಿಗಳ್‌ . . . ತ್ರಿವಿಧಮಕ್ಕುಂ (ಶಾಂತಿಪು ೬-೧೦೨ ವ). (ಸಂ. ಸತ್ವಬಾಧಾ। 


ಳಿಮು. ೧೦೬-೪೨೩). 


೬-೯). 


| ಸತ್ವಭಸ್ಮ (ನಾ). (ವೈದ್ಯಶಾ! ಸತುವನ್ನು ಕರಗಿಸಿ ಮಾಡುವ ಒಂದು ಬಗೆಯ 


- ಸತ್ವ ಕರಗಿಸಿ ಮುತ್ತುಗದ ಮೇಣ ಹಾಕಿ ಬೆರಸಿ ಬೆಣ್ಣೆ ಹಾಕಲು 
ಭಸ್ಮವಾಗುವುದು (ಎವೈಎ. ೫೧). [ಸತ್ವ (ಆ ಸತ್ತು) * ಭಸ್ಮ) 

ಸತ್ವರ (ನಾ). ವೇಗ *'ದ್ರಾಕ್‌, ಚಪಳಂ . . . ಸತ್ವರಂ, ಕ್ಷಿಪ್ರಂ, 
ದ್ರತಂ, ಅಂಜಸಾ, ರುಟಿತಿ - ಈ ೧೬ ಶೀಘ್ರಂ'' (ಹಲಾಯು. ೧೧೬-೧೨); ಕೈಲಾಸನಾಥನು 


ಭಸ್ಮ: ಸತ್ವಭಸ್ಮ 


ಮ 
; ಶೀಷು 
pS 


ಸತ್ವಶಾಲಿ ೮೩೦೮ 


ಸದಕು 


. ಸತ್ವರದಿಂದ ಆ ಕಲ್ಮಾಣಮಂಡಪಕ್ಕೆ ನಡುನಡುಗುತ್ತಾ ಬಂದು (ಪುರಾಎ. ೨೪). | | ಸಥೆ, ಸತ್ತೆ, ಸಥಿ (ನಾ). ೧. ಸಲಿಗೆ ; ಸದರ: ಖತಿಗೊಳಿಸುವ ರೋಗ 


[ಸಂ.1 


ಸತ್ವಶಾಲಿ (ನಾ). ಸತ್ವದಿಂದ ಕೂಡಿದುದು; ಸಾರವುಳ್ಳದು : ಸಾವಿರಾರುವರ್ಷ | 


ಸುಪ್ತಸ್ಥಿತಿಯಲ್ಲಿದ್ದ ವೈಜ್ಞಾನಿಕಶೋಧನೆ ಬ್ರೂನೋವಿನ ಆತ್ಮಾಹುತಿಯಿಂದ ಸತ್ವಶಾಲಿ 
ಯಾಯಿತು (ಜುಕ್ಷಾರ. ೧೫). ಸಂ. ಸತೃಶಾಲಿನ್‌) 

ಸತ್ವಹೀನ (ನಾ). ೧. ಬಲವಿಲ್ಲದುದು ; ಶಕ್ತಿಹೀನವಾದುದು : ಸತ್ವಹೀನವಾದ 
ಮತ್ತೆ ಕಾಲೆರಡು ಕೋಲೊಂದಾಯಿತ್ತು (ಸರ್ವವ. ೩೫-೧೭೪). ಪಿ. ಬಲವಿಲ್ಲದವನು; 
ಶಕ್ತಿಹೀನ: ಏನು ನಾನು ಒಣಗಿಹೋದೆ ಎಂದುಕೊಂಡೆಯ? ಇಲ್ಲ. ಇನ್ನೂ 


ಕಳೆವುದಾಶ್ಚರ್ಯವಲ್ಲ ಸಥೆಯಿಂದಲಿ ಬಿನ್ನ ಸಿದೆ ಯಾತಕ್ಕೆ ಆಲಸ್ಕ (ಮೋಕ್ತದೀ. ೩-೫); 
ಸಥೆ ಮಾಡಿ ಎನಗೆ ನುಡಿದಳು ಮನಕೆ ಬಂದಂತೆ ಹಿತಮಾಡಿ ನಾನವಳ ಹತ್ತಿಲಿ 
ಕರದವನಲ್ಲ (ಶ್ರೀಕೃಪಾ. ೫೩); ಅವನೊಡನೆ ಸಥೆಯಿಂದ ಮಾತಾಡಿದಂತೆ ದಾಸರು 
ಯಾರೊಡನೆಯೂ ಆಡುತ್ತಿರಲಿಲ್ಲ (ಕವ. ೬೪೧). ೨. ಸತ್ಯ ; ನಿಜ : ಬಲ್ಲಿದ ಯಶವುಳ್ಳೆ 
ಹರಿಯೆಂಬ ಸಥೆಯಿಂದ ಎಲ್ಲ ಮುಕ್ತರು ಸುಖಿಸುವರು (ವೈಕುಂವ. ೧-೯೨). ಸತ್ತೆ 

ನಿಜಗುರುವಿಗೊರೆದನೀತಂ ಶಿಷ್ಕತೆಯ ಸತ್ತೆಯಿಂದೆಂದೊಡೆ ಯತಿಗಳಿಂದುದ್ದಾರ ` 
ವಾಗಬಾರದೆ ಭಕ್ತತತಿಯು (ಮಹಾಂತೇ. ೧೧-೩೭). ೩. ಅಧಿಕಾರಬಲ ; ಹಕ್ಕು: 


ಸತ್ವಹೀನವಾಗಿಲ್ಲ (ಮಲನಾ. ೯೧). [ಸಂ.] 
ಸತ್ವಾಢ್ಯ (ನಾ). ಸಮರ್ಥನಾದವನು; ಸತ್ವಶಾಲಿ: ಕುಲಜಂ ಸತ್ವಾಢ್ಮಂ . -] 
'ಭಲಯುತನಲೌವುಳ್ಳ; ನೆನಿಪನಪ್ಪುದು ಕೆಳೆಯಂ (ಪಂಚತಂ. ೨೯೬-೧). [ಸಂ.) 
ಸತ್ವಾತಿಶಯ (ನಾ). ಪರಾಕ್ರಮದ ಆಧಿಕ್ಕ ,- ಹೆಚ್ಚಳ : ಅರಿನೃಪರ | 
ಸತ್ವಾತಿಶಯದುಬ್ಬರದ ಬಲುಹನು ಕಂಡು ಕಂಡೆಚ್ಚಆದೆ ಮರುಳಹುದುಚಿತವೇ 
(ಕುವ್ಮಾಉ. ೩-೧೭); ಎಮ್ಮೊಡನೆ ಸತ್ವಾತಿಶಯಮಂ. ತೋಲುವಾತುರದೊಳತಿ 
ಬಲವ್ರಾತಮಂ ಕೂಡಿಕೊಂಡು ಭೀತಿಯಿಲ್ಲದೆ ಪರಮಹೀತಳಕೆ ಬಂದು (ಚೈಮಿಭಾ. ೭-೩೩). | 15 
[ಸಂ.] 
ಸತ್ವಾಧಿಕ (ನಾ). ೧. ಸತ್ವಶಾಲಿಯಾದುದು; ಸಾರವತ್ತಾದುದು: 


ಸುಜ್ಞಾನಿದೇವ ಸಾಧಿಸಿದುದೂ. . . ಶಾಸ್ತ್ರದ ಸತ್ತೆಯಿಂದಲ್ಲ, ದಂಡದ ದಬ್ಬಾಳಿಕೆಯಿಂದಲ್ಲ 
(ಶರಚ. ೩೩೬); ಭೀಮರಾಯರು . . . 'ಅದ್ಭಾವದೂ ಬೇಡ ನಾ ಹೇಳಿದಂತೆ ಮಾಡಿರಿ' 
ಎಂದು ಸತ್ತೆಯಿಂದ ಒತ್ತಾಯ ಪಡಿಸಿದರು (ಕಾರುಷ. ೧೭). ೪. ಪ್ರಭುತ್ವ ; ಆಧಿಪತ್ಯ: 
ಆರವಿಂದರು . . . ಪ್ರಚಂಡವಾದ ಲೇಖನ ಮತ್ತು ಭಾಷಣಕಾರ್ಯದಲ್ಲಿ ನಿರತರಾದರು. 
ಇದರಿಂದ ಬ್ರಿಟಿಷ್‌ ಸತ್ತೆಯು ನಡುಗಿತು (ಕಪಪ. ೭-೮೪). "ಪ್ರಜಾಸತ್ತೆ' ಪರಾ. ಸಧಿ : 
೧. ಏನೋ ಸಧಿಯಿಂದ ಮಾವನವರಿಗೆ ಒಂದು ಮಾತು ಹೇಳಿದೆ, ತಪ್ಪಾಯಿತು 
(ಮಣ್ಣಿಮ. ೨೩); ಅಣ್ಣನ ಮೇಲೆ ಇಷ್ಟು ಸಥಿ ಇದ್ದವರು ನೀವು ಹೊರಗೆ ಏಕೆ 
ನಿಲ್ಲಬೇಕಾಗಿತ್ತು? (ಭಾರಥ್ಲಿ ೧೭). ೨. ಜಾರುತದಾಯುಷ್ಕ ದೂರದ ಮುಕುತಿಗೆ 
ದಾರಿ ಸಧಿಯು ಕೇಳಾತ್ಮ (ಪುರಂದ. ೫-೫೨ ಅನುಪಲ್ಲವಿ). ೩. ನಿನಗೆ ನೀನೆ 
ಸತೃಭುಜಬಲಗೂಡಿ ಮಂತ್ರದ ಸತ್ಯವೇ ಸತ್ವಾಧಿಕವು (ಕುವ್ಮಾಸ. ಸ! ಪೂಚೆ ಮಾಡಿಕೊಂಬ ದೇವ ಎನಗಾವ ಸಧಿಯಿಲ್ಲಾ ವಿಜಯವಿಠಲ ಒಲಿಯೋ 
೨. ಶಕಿ ವಾ ಬಲಶಾಲಿ: `“ಸತ್ತಾಧಿಕಂ ಉತ್ತಮಂ ಶಕ್ತನಾ (ಎಸ್ತೋಸು. ೪೧-೬); ಮನಸ್ಸಿನಲ್ಲಿ ಬಂದ ಮಾತನ್ನು ಸಥಿಯಿಂದ ಆಡಿ ತೋರಿಸಿದನು 
ಕ್ಷಮನಕ್ಕು'' (ಮಂಗರಾ. ೭೩- ೨೫); ಎನಿತು ಸತ್ಯಾಧಿಕನೊ ಕಲಿಸುದ್‌ನ್ವಂ|20| (ಕನ್ನಡಿ. ೩೩). (4 ಮರಾ. ಸತ್ತಾ.! ಸಂ. ಸತ್ತಾ) 

ಸದಕ್ಕ (ನಾ). ಒಂದು ಬಗೆಯ ತೆರಿಗೆ : ಸದಕ, ಸಕಾತ್‌, ಅಥವಾ ಭಿಕ್ಷೆಯ ತೆರಿಗೆ, 

ಇದನ್ನು ಮುಸ್ಲಿಮರ ಮೇಲೆ ಮಾತ್ರ. . . ಹಾಕುತ್ತಿತ್ತು (ಇಸ್ಲಾಂಸಂ. ೪೨). 
[?.! ಮರಾ. ಸದಕಾ ಎ ದಾನಧರ್ಮ] 

| ಸದಕ್ಕ (ನಾ). (?) : ಆ ಮುದ್ದೆಯ ದಂಣಾಯಕರು ಮಾಡ್ಸಿ ಕೊಟ್ಟ ಕನಕದಂಡದ 


10 


(ಜೈಮಿಭಾ. ೧೩-೪೬). ` !ಸಂ.) 
ಸತ್ವಾಪನ್ನ (ನಾ). ಸತ್ವಶಾಲಿ; ಸಮರ್ಥ: ನಾಟಕಕಾರನು ಸತ್ವಾಪನ್ನನಿರದಿದ್ದರೆ | 
ಅವನ ಪ್ರತಿಭೆಯು ಅಪ್ರತಿಹತವಾಗಿ ಕಾರ್ಯಮಾಡಲಾರದು (ಪ್ರಬಂಧ. ೨೨). ಸಂ.) | 
ಸತ್ವಾವಲಂಬ (ನಾ). ಶಕ್ತಿಯನ್ನು ಅವಲಂಬಿಸಿದವನು; ಬಲವನ್ನು | | 
ಆಶ್ರಯಿಸಿದವನು : ಈ ಸ್ಮಾನಮಂ ಬಿಟ್ಟು ಪಅತೊಂದು ದುರ್ಗಸ್ಟಾನದೊಳಿರ್ದು il ಚಕ ಸದಕ ಹಳತಾದಡೆ ಹೊಸತ ಮಾಡಿಸುವನು (ಸೌಇಇ. 0.1. ೪೧೭-೪೩:; 1377). 17) 
ನೋಟ್ಟ್‌ನೆಂದಾತ್ಮಗತಂಗೆಯ್ದು ಮತ್ತಂ ಸತ್ಪಾವಲಂಬನಾಗಿ (ಪಂಚತಂ. ೪೩-೧೬). [5 | ಸದಕಿಕ್ಕು (ಕ್ರಿ). (2) : ಪಸಿದ ಚಕೋರಿಗಳ್‌ ದ್ವಿಜಶರೀರಗಳೆಂದೆಚಯಲ್ಕೆ ಸಂಜೆ 
ಸತ್ತೆ (ನಾ). ಬಸುರಿ ; ಗರ್ಭಿಣಿ : `"ವರಧುರ್ಯೆ ಸತೈೆಯಂತರ್ವತ್ನಿ ಗುರ್ವಿಯೆಂದರೆ | | ಭಾವಿಸೆ ಪೊಸಜೊನ್ನಮಂ ಶಶಿಯ ಕಪ್ಪಿನಿತಿಲ್ಲದ ಮಾಟ್‌ಯಿಂದೆ ಶೋಧಿಸಲದು 
ಗರ್ಭಿಣಿಯೆನಿಕ್ಕು'' (ಮಂಗರಾ. ೯೧-೭). (ಸಂ. ಸತ್ವಾ] | ಶುದ್ಧವಾಗೆ ಬಟ್‌ಯಂ ಸದಕಿಕ್ಕಿದ ಧಾರೆವಟ್ಟಲಂ ಸಸಿಗಿರಿಸಿಟ್ಟವೋಲ್‌ 
ಸತ್ಸಂಗ (ನಾ). ಒಳ್ಳೆಯ ಸಹವಾಸ; ಉತ್ತಮವಾದ ಸಂಗ : ಯುಷಿಪತ್ನಿಯರ ಮೃದುಕಳಂಕದಿನೊಪ್ಪಿದುದಿಂದುಮಂಡಲಂ (ಸೂಕ್ತಿಸು. ೮-೨೫೩). 1%) 
ಸತ್ಸಂಗದೊಳ್ತನ್ನ ಬೇಸಅಂ ತವಿಸುವೆನು (ಚೈಮಿಭಾ. ೧೮-೩೯). [ಸಂ.] 30| ಸದಕೀರ್ತನ (ನಾ). [ಕಾವ್ಯಮಾ।] ಕವಿಸಮಯಗಳಲ್ಲಿ ಒಂದು ;""ಸದಕೀರ್ತನ 
ಸತ್ಸಂತಾನ (ನಾ). ಒಳ್ಳೆಯ ಮಕ್ಕಳು ; ಉತ್ತಮಸಂತಾನ : ಪರಂಪರಾನುಗತವಾದ | | ವೆಂದರೆ, ಇರುವುದನ್ನು ಇಲ್ಲದಂತೆ ಹೇಳುವುದು'' (ಕಿಂ. ೨೪): ಅತತ 
ಸತ್ಸಂತಾನದಿಂದಲೇ ಪಿತೃಕರ್ಮಗಳು ನಡೆಯಬೇಕು (ಭಾರದ. ೧೧೨). [ಸಂ.] ಸತ್ಯವಿಸಮಯಂ ಜಾತಿದ್ರವ್ಯಕ್ರಿಯಾಗುಣಾಶ್ರಯಮಸದಾಖ್ಯಾತಿ ಸದಕೀರ್ತನಂ - 
ಸತ್ಸಂಪ್ರದಾಯ (ನಾ). ಉತ್ತಮವಾದ ಸಂಪ್ರದಾಯ. (ಸಂ.) | ನಿರ್ಣೀತಂ ನಿಯಮಾರ್ಥಮೈಕ್ಕಮೆನೆ ನಾಲ್ಕುತೆಆಂ (ಕಾವ್ಕಾವ. ೮೪೫). [ಸಂ.) 
ಸತ್ಸಮಾಗಮ (ನಾ). ೧. ಉತ್ತಮವ್ಕಕ್ತಿಗಳೊಡನೆ ಬೆರೆಯುವುದು; | | ಸದಕು, ಚದುಕು, ತದಕು, ತದುಕು, (ಕ್ರಿ). ೧. ಹೊಡೆ ; ಬಡಿ ; ಏಟುಕೊಡು : 
ಸದಕಿದನು ಬಳಿಕಾತ ರಣಕೊದಗಿದ ಮಹಾರಥಮಂಡಳಿಯ ಮದರದನಿಗಳ ಮಾವುತರ 


ಸತ್ಸಂಗ : ಸಾಧುಗಳ ಕರುಣ ಸಿಕ್ಕುವುದಲ್ತೆ ಸತ್ತಮಾಗಮದಿಂದ (ವಂಕಾರಾ. ೨-೫-ಳದಿ). y 

೨. ನಕ್ಷತ್ರಗಳೊಡನೆ ಸೇರಿರುವುದು. ೧, ೨ : ಅಮಳಶ್ರೀಕಾಂತನಾಗಿರ್ಪುದುಂ ರಾವರ ಹಯವ ಕಾಲಾಳ (ತೊರರಾ. ೬-೪೩-೮); ಮತ್ಸಿಕಂಗಳು ಚೇನ ಸಾಧಿಸಿ 

ಘನಮೇ ಪೇಟ್‌ ವಿಧು ಸತ್ಸಮಾಗಮದೊಳೇ ಸಂದಿರ್ಪದಾರಯ್ಕೆ ನೂತನಮೇ ತಾಂ ರಕ್ಷೆಗೋಸುಗ ಕಾಯ್ದಿರಲು ಮಧುಭಕ್ಷಕರು ಸದಕುವವೋಲ್‌ (ನಿಭಾಗ. ೧೧-೧೪-೨೨); 

ದ್ವಿಜರಾಜಂ (ಚಿಕವಿ. ೬-೨೦). (ಸಂ. 'ಸ್ಮರವೀರನುಪಟಳಕಿದಿರಹರಾರು ಮಲ್ಲರು ವೇತ್ರಿಗರು ಸದಕಿದರು (ಭರಚ. ೪೮-೮೪). 

ಸತೃಹವಾಸ (ನಾ). ಇ ಸತ್ಸಂಗ : ಯತಿವರ್ಯರ ಸತ್ಸಹವಾಸ ಅನುಗ್ರಹಗಳು ೨. ಕುಟ್ಟು ; ಜಜ್ಜು : ಉದಕದೊಳಗರ್ಧ ಸಕ್ಕರೆಯಿಕ್ಕಿ ಕರಗಿಸುತ ಹದನಜ್‌ದು 
| 


ದೊರೆಯಿತು (ಸಂಗೀಚಂ. ೨೦೪). (ಸಂ.] | ದಾಳಿಂಬ ಮಾದಲದ ಹುಳಿಯಿಕ್ಕಿ ಸದಕಿದೇಲಕ್ಕಿ ಹಸಿಯಲ್ಲಮಂ ಹಾಕಿ (ಸೂಪಶಾ. ೨-೨೫); 
ಸತ್ಸಹಾಯ (ನಾ). ೧. ಒಳ್ಳೆಯ ನೆರವು ; ಉತ್ತಮ ಸಹಕಾರ. ೨. ಒಳ್ಳೆಯ ಸದಕಿದರು ತೇರುಗಳ . . . ಗದೆಗದೆಯೊಳಪ್ಪಳಿಸಿ (ಅಂಬಿಕಾ. ೩೮-೨೩). ಚದುಕು : ೧. 
ಸ್ನೇಹಿತ ; ಸನ್ಮಿತ್ರ: ದೇಶಂ ಧರ್ಮೋಪದೇಶಂ ಶ್ರುತಬಲಮೆ ಬಲಂ ಕೋಶಮುದ್ಧೋಧ ಚದುಕಿದರೊದರಿ ಮದಕರಿಯ (ಅಂಬಕಾ. ೩೮-೨೩). ತದಕು : ೧. ಮನುಜರಂ 
ಕೋಶಂ ಸೌಶೀಲ್ಕಂ ಸತ್ಸಹಾಯಂ (ಚಂದ್ರಪು. ೧-೨೯). [ಸಂ.) | ಪೆರ್ಭೂತ ತಾಮಸದಿ ಪಿಡಿಯಲಾ ನೆವದಿ ತದ (ಪಾಠಾಂ.ದು]ಕುವನಂತೆ (ಪಶಿಲ. ೧೩-೩೬); 
ಸತ್ಸ್ವೃಭಾವ (ನಾ). ಒಳ್ಳೆಯ ಸ್ವಭಾವ ,- ಗುಣ : ಸತ್ಸ್ರಭಾವದ ಸ್ತೂಲಗಾತ್ರದ ಸಿಂಹನಾದ ಮಾಡುತ್ತ. ಗಂಧರ್ವರನ್ನು ತದಕುವುದಕ್ಕೆ ಮೊದಲು ಮಾಡಿದರು 
ದಾದಿ ಫೋಟೋವಿನ ಮೇಲೆ ಬಾಗಿಕೊಂಡು ಪ್ರಶ್ನಿಸಿದಳು (ಪುನರು. ೩೨೩). [ಸಂ.] 45) (ವಚಭಾ. ೧೬೧); ಅವನ ಹಿಡಕೊಂಡು ಬಲವಾಗಿ ತದಕಿದರೆ ಸರಿ (ಸ್ವಾಮಿಸ್ನೇ. ೮೬). 


ಸಢಿ 'ಸಥೆ' ನೋ. ೨. ಕುಂಬಳದ ಬಳ್ಳಿಯಂ ಕತ್ತರಿಸಿ ತದಕಿ ಉಪ್ಪಿನಲ್ಲಿ ಅಟ್ಟ ಮಡಕೆಗೆ ಹಾಕಿ 


ಸದಕುಪ್ಪಿ 


ಚನ್ನಾಗಿ ತದುಕಿದ ನಂತರ | 
1 
೭೧). ! 


(ಸಕವ್ಟ. ೩೬೫). ತದುಕ್ಕು : ೧. ನಾವು ಅವರನ್ನು 

ಸುಮ್ಮನಾದರು (ರುರಾಣಿ. ೧೧೯); ಅಲ್ಲೆ ಅವನನ್ನು ತದುಕಲಿಲ್ಲ 

೩. ಹಿಂಡು ; ಕಿವುಚು ; ಹಿಸುಕು 

ಕರುಳುಗಳನ್ನು ತದುಕಿ ಕಳವಳವನ್ನುಂಟುಮಾಡತೊಡಗಿತು (ಗಂಮಾಲು. ೭೬). 

" ಸಡಕುಪ್ಪಿ "ಸದಗುಪ್ಪೆ' ನೋ. 

ಸದಗ "ಸದೆಗ' ನೋ. 

ಸದಗಪ್ರಾಣಿ (ನಾ). ಅಲ್ಪಪ್ರಾಣಿ : ಒದರ್ದಪರು ಪಗಲಿರುಳಿಗೊಂದೊಂದು ಪರಿಯಾಗಿ | 
ಸದಗಪ್ರಾಣಿಗಳು ಚೇತನಮಾಗಿ ಸರ್ಪಜನಹೃದಯದಾನಂದಕರಮೆನಿಸಲಾರರು | 

[ಸದಗ (ಆ ಸದೆಗ) + ಪ್ರಾಣಿ] 

ಸದಗುಟ್ಟು "ಸದೆಗುಟ್ಟು' ನೋ. 

ಸದಗುಪ್ಪೆ, ಸದಕುಪ್ಪಿ, ಸದೆಗುಪ್ಪೆ (ನಾ). ಒಂದು ಬಗೆಯ ಸಸ್ಕ ; ಸಬ್ಬಸಿಗೆ : 
“ಸದಗುಪ್ಪೆ, ಶತಪುಷ್ಪೆ, ಸಿತಚ್ಛತ್ರ, ಅತಿಚ್ಛತ್ರ'' (ನಾಚರಾ, $); ಸದಗುಪ್ಪೆ ಬೆರೆದವಂ | 
ಕಾಸಿದೂಡಂ ಕತ್ತುರಿಯ ಗಂಧಮಂ ಗೆಲಲಕ್ಕು೦ (ಲೋಕೋಪ. ೮-೪೦); ಹಿಪ್ಪಲಿ. 
ಕೂತ್ತುಂಬ(ರಿ)ಲಿ ಸದಗುಪ್ಪೆ ವಿಳಂಗಾಗ್ನಿ ಲೋಧ್ರ ಸಿಂಧೂದ್ಭವಮಂ ತಪ್ಪದೆ ಸಮನಾಗಿರೆ | 
ಯೋಜಿಪುದು ನುತಶಿಶಿರಹುತುವಿನೊಳ್‌ ಪ್ರತಿಪಾನಂ (ಅತ್ಯಾ. ೭-೮). ಸದಕುಪ್ಪಿ : 
ಸಬ್ಬೀಗೆಸೊಪ್ಪು, ಸಬ್ಬಸಿಗೆಸೊಪ್ಪು, ಸದಕುಪ್ಪಿಗಿಡ (ಮಗ. ೭-೧೧೩). ಸದೆಗುಪ್ಪೆ 

` ತುಪ್ಪದೊಳಂ ಬೆರಸುವುದೆಸೆವುಪ್ಪಂ ಸದೆಗುಪ್ಪೆ (ಪಾಠಾ. ಸದುಗುಪ್ಪ]ಯೊಡನೆ ಪೂಸುಗೆ 
(ಖಮದ. ೧೩೧೧೬). (ಆ ಸಂ. ಶತಪುಷ್ಪಾ ./ ತಮಿ. ಚತಕುಪ್ಪಿ; ಮಲ. ಚದಕುಪ್ಪ] 

ಸದನ (ನಾ). ೧. ಪೀಠ ; ಆಸನ. ೨. ಮನೆ ; ನಿವಾಸ :?"ಆವಾಸಃ . . . ಸದನಂ | 
ಎ ಎ ಆಲಯ! - ಈ ೩೧ ಮನೆ'' (ಹಲಾಯು. ೪೯-೧೩೬); ಲತಾಂತದೊಳ್ಳಸದನಂ ಸದನಂ zl 
“ಹದನಂಗಲಕ್ಷ್ಮಿಗಾಗಿರೆ (ಜಗವ. ೪-೪೨); ಸದನವನು ಹೊಕ್ಕಂತೆ ನಿಮಿಷಾರ್ಧದಲಿ | 
ಕುಳ್ಳಿರ್ದನಿಬರನು ಕಳುಹಿದನು ಕಾರುಣ್ಯದಲಿ (ಕುವ್ಮಾಉ. ೭-೩೧). ೩. ನಗರ ;| 
ಪಟ್ಟಣ: ಮಧುರೇಂದ್ರಂ ಕಡುದಿಟ್ಟನಾಗಲು ಬಲ್‌ಕ್ಕೀಡೇರಿತೇ ದ್ವಾರಕಾಸದನಂ | 
ವಾರ್ಥಿಯ ಕೂಡದೇ (ಸೋಮೇಶ. ೩೭). ೪. ಸಭೆ ; ಅಧಿವೇಶನ ; ಸಮಾವೇಶ : | 
ಸಂಸತ್ತಿನ ಯಾವ ಸದನದಲ್ಲಿಯೂ ಆ ವಿಧೇಯಕವನ್ನು ಮಂಡಿಸತಕ್ಕುದಲ್ಲ (ಭಾಧಾನ.೩). [25 
೫. ನಾಶವಾಗುವಿಕೆ. ೬. ಬಳಲಿಕೆ ; ದಣಿವು. [ಸಂ.1 || 

ಸದನಾಂಗಣ (ನಾ). ಮನೆಯ ಅಂಗಳ : ಪ್ರೌಢವತಿಯೆಂಬಿಂದುಮುಖಿ | 
ವಾರಾಂಗನಾಮಣಿಯೊಂದುದಿನದಲಿ ತನ್ನ ಸದನಾಂಗಢದೂಳ ಣ್‌ ಸೆದು || 
(ಬಸಪು. ೪೦-೩). [ಸದನ “- ಅಂಗಣ) ಸ ॥; 

ಸದನ್ಯಗ್ರಹ (ನಾ). ಪಾಪಗ್ರಹ ; ಕೆಟ್ಟಗ್ರಹ : ಅಸುರೇಂಢ್ರೌರ್ಚಿತನಿಂದಮ ಆ 
ಚತುರ್ಥಕ್ಷೇತ್ರದೂಳ್‌ ಕೂಡಿದಂದು ಸದನ್ಮಗ್ರಹಮಲ್ಲದಂದು ಭೃಗುಜಂಗಿರ್ವಕ್ಕದೊಳ್‌ | | 
ಕೂಡಿದಂ (ಜಾತತಿ. ೨೧-೩). [ಸಂ.) « | | 

ಸದಭಿಪ್ರಾಯ (ನಾ). ಒಳ್ಳೆಯ ಅಭಿಪ್ರಾಯ ; ಉತ್ತಮವಾದ ಆಶಯ : 
ಪ್ರಾಯಕಲ್ಲದುದವರೆ ಸದಭಿಪ್ರಾಯಮರರೆ . . . ಭಾಪುಭಾಪೆನೆ ಸುಜನರೆಲ್ಲ ಬೆಳೆದು | 


(ಮಾಮನೆ. 
: ಆ ತರುಣಿಯ ಶೋಕವು ಕಿಟ್ಟಿಯ ಮನ. ಎದೆ. ! 
[ಆ ಸದೆ] (14 

15] 
| 


(ವೆೇಕಣಾರಾ. ೫ ೪-೧೦). 


I 
[ 
[ol 
[ 
| 


15 


°° 


(ಕುಮುರಾ. ೨-೧೦೧); ಸದಭಿಪ್ರಾಯವನ್ನು ಸೂಚಿಸಿ ಓಲೆಗಳನ್ನು ಬರೆದಿದ್ದಾರೆ 3) 
(ಬೆವರಿ. ೪ ಅರಿಕೆ). (೫೦.] | | 
ಸದಭಿಮತ (ನಾ). ಎಲ್ಲರಿಂದ ಒಪ್ಪಿದುದು, -ಅಭಿಪ್ರಾಯಫಟ್ಟುದು; | 


ಸದಭಿಪ್ರಾಯ: ಸದಭಿಮತಮಾಗಿ ನಿಲೆ ಪೇಟ್ಟುದು ಮಾರ್ಗಂ ನತ್ಯಮಲ್ಲವಲ್ಲಭ | 
ಮತದಿಂ (ಕವಿರಾ. ೨ ೧೧); ಸದಜಿಮತೋದಾತ್ತಕೀರ್ತಿರುಲ ಬಯಶುವವಂ | 
ಪದವಾಕ್ಕಾರ್ಥಂಗಳೊಳೊಂದದಂತು ಪಿಂಗಿಸುಗೆ ದೋಷಮಂ ಕೃರಿಯಿಂದಂ | 4 
(ತಾವ್ಮಾವ. ೪೨೯). 1೫೦.1 | 
ಸದಮದ (ನಾ). ೧. ಅತಿಯಾದ ಮದ ; ಉನ್ಮತ್ತತೆ : ಸದಮದವಾಗಿ ಮುಡಿ |" 
ನೋಡಿ ಒಡಲ ಕೆಡಿಸಿಕೊಂಬ ಜಡಮನುಜರ ನುಡಿಯ ಕೇಳಲಾಗದು (ವಚಸಂ. ೩೮೨-೫೫).: 
೨. ಘೋರವಾದುದು; ಭಯಂಕರವಾದುದು: ಕಲಿತ ಭಯಜ ಸುಮಾಲಿ |' 
ಹರಿತಂದು ಸದಮದದ ಕಟ್ಟೋಲಗದ ದಶವದನನಿದಿರಿನಲಿ ಹಾಯ್ಕಿದನು |4 
ುಬೆದಆೌಕೆಯ ರಣಭ್ರ್‌ರವನ ಸಂಗರಭಯಂಕರವ (ತೂರರಾ. ಇನ] 


೮೩೦೯ 


ಚ (ಬಸಪ ೩೬-೪೭). 


ಸದಮಳಚರಿತ 


- ಉಲ್ಲ ಣವಾಗಿರುವಿಕೆ ; ತೀವ್ರತೆ : ರೋಗದ ಸದಮದದ ಬಲೆಯೊಳಗೆ ಬಿದ್ದುದೆ 
೬ ಕ್ಯಾಕರಿಸಿ (ಪ್ರಹಾಚ. ೮-೫). "ಉದುಮದ' ಹೋ. 
(21 ತೆಲು. ಸದಮದ ಎ ನಾಶ. ನಲುಗಿದುದು। 

ಸದಮದಗಜ (ನಾ). ಅತಿಯಾಗಿ ಮದಿಸಿದ ಆನೆ ; ಮದೋನ್ಮತ್ತವಾದ ಗಜ : 
ಅಪಂಕಾರವೆಂಬ ಸದಮದಗಜವೇಟ್‌ ವಿಧಿಗೆ ಗುಜ್‌ಯಾಗಿ ನೀವು ಹೋದಿರಲ್ಲಾ 
(ಬವ. ೬೩೯); ಗಗನ ಪವನದ ಮೇಲೆ ಉದಯಮುಖವನುಭಾವ ಸದಮದಗಜವ 
ನಿಲಿಸುವ ಮಾವತಿಗ ಬಂದ (ಅವಚಂ. ೧೮೦-೮೧೦); ಜಂಬೂದ್ವೀಪದ ಹೃದಯದಲೊಂದು 
ಸದಮದ!ಪಾಲಾಂ. ಲ]ಗಜ ಹಯನಾಯಿತ್ತು (ಶಿವಗೀ. ೧೨೬-೬೨೬). 

(ಸದಮದ + ಗಜ) 

ಸದಮಲ, ಸದಮಳ (ಗು). ೧. ಪವಿತ್ರವಾದ; ನಿರ್ಮಲವಾದ : ಅವರು 
ಸದಮಲಸಾಧುಗಳು ಕೌರವರಸಾಧುಗಳು (ಕುವ್ಮಾಅ. ೧೭-೧೨); ಸದಮಲಭಕ್ತೀಲಿ 
ಚಿಪ್ರೂಪ ಮಲ್ಲೇಶನ ತದೇಕಧ್ಯಾನದಿ ಹೊರಟಿಹರು ನೆನೆಯೂತ (ದ್ದವು ೫-೩೨), 
(ನಾ). ೨. ನರ್ಮಲವಾದುದು ; ಶುದ್ಧವಾದುದು : “`ಸದಮಲಮೆಂದೊಡೆ 
ನಿರ್ಮಲ'' (ಭಾರಾ. ೨೪). ಸದಮಳ : ೧. ಸದಮಳ ಸಂಸ್ಕೃತ ಕರ್ಣಾಟದದಂತ 
ಪ್ರಕೃತಿಗಳ್ಲಿಸುಪ್ರತ್ಮಯಮಿಂತಿದಿರಾಗೆ ಯತ್ವಮನುಕೃತಿ ಪದಕಂ 'ಮುಂದನುಕೃತಿಸ್ಟರಂ 
ನಿಲೆ ಯತ್ವಂ (ಶಮದ. ೫೪); ಸದಮಳಚಾರುಚರಿತ್ರ ಇದನೋದಿ ಲಾಲಿಪ 

ಸಜ್ಜನಜನಕೊದವಿಪನೀಶ ಸಂಪದವ (ಇಚಿಹಾಂ. ೧೩-೯೬). ೩. ನಿರ್ಮಲನಾದವನು ; 
ಪರಿಶುದ್ಧನಾದವನು : ಸದಮಳಂ ನಂಬಿಯಣ್ಣ ಬರುತಿರ್ದಪಂ (ನಂಬರ. ೯-೬೮); 
ಮಳನೆ ಕೇಳೀ ಪುರಾಣದ ಹೃಡಯವನು' (ಜಭಾಗ- ೨-೪-೧೭). ೫.) 

SN ಸದಮಳಚರಿತ (ನಾ). ೧. ನಿರ್ಮಲವಾದ ಚಾರಿತ್ರ್ಯ; 
ಪರಿಶುದ್ಧವಾದ ಚಾರಿತ್ರ್ಯ : ಸದಮಲ!ಪಾಕಾಂ. ಳ!ಚರಿತಂ ತಮ್ಮಿಂದುದಿತೋದಿತ 
ಮಾದುದನಿಸಿ ಸಂನ್ಮಸನದೆ ಸತ್ತುದಿತಾನುದಿತಮುನೀಶ್ವರರುದಾತ್ತರುತ (ಷ್ಟದೇವಗತಿಯಂ 
ಪಡೆದರ್‌ (ಪಂರಾಮಾ. ೮-೫೫). ಸದಮಳಚರಿತ : ೨. ನಿರ್ಮಲವಾದ 
ಚಾರಿತ್ರ್ಯವುಳ್ಳವನು : ಸದಮಳಚರಿತರನುದ್ಭೂತರೋಷರಂ ವಿಗತರೋಷರಂ . 
ಮಲಧಾರಿದೇವರಂ ದೇವರೆಂದು ಬಣ್ಣಿಪುದು ಜಗಂ (ಸುಕುಮಾ. ೧-೨೦). ([ಸಂ.] 

| ಸದಮಲಚಿತ್ತ (ನಾ). ನಿರ್ಮಲವಾದ ಮನಸ್ಸಿನವನು ; ಶುದ್ಧವಾದ 
ಚಿತ್ತವುಳ್ಳವನು : ಸದಮಲಚಿತ್ತನುದ್ಧಟಮಹೀಪತಿ ತುಟ್ಕುವ ಕುಂಕುಮಾಂಬು ಪತ್ತಿವ 
ಮೃಗಶಾಬಕಾಂಬಕೆಯದೊೂರ್ವಳ ಶುಂಬ'ದುರೋಜಯುಗ್ಮವೊಪ್ಪಿದುದ: 
(ಉದ್ದೆಟ. ೯ -೧೧೧). [೦.] 

ಸದಮಲಜ್ಞಾನಿ (ನಾ). ನಿರ್ಮಲನಾದ ಜ್ಞಾನಿ ; ಶುದ್ಧಜ್ಞಾನಿ 
ಯಿಂತೆಂದನಾ ನೃಪಗೆ (ಸಮ್ಮಳೌ. ೭-೪೪). [೫೦. ಸದಮಲಜ್ಞಾನಿನ್‌) 

ಸದಮಲಬೋಧ, ಸದಮಳಬೋಧ (ನಾ). ೧. ನಿರ್ಮಲವಾದ ಉಪದೇಶ; 
ಶು ವಾದ ಬೋಧನೆ. ೨. ನಿರ್ಮಲವಾದ ಉಪದೇಶವನ್ನು ಮಾಡುವವನು; 

ತವಾದ ಬೋಧನೆ ಮಾಡುವವನು : ಸದಮಲಬೋಧನಾ ಶಿಲೆಯನೇಲ್‌ 

ದೊಡಂಗಜನೆಂಜಿ ಪುತ್ತನೇಜಟ್‌ದಂ (ಪುಷ್ಪಪು ೧-೧೦೭). ಸದಮಳಬೋಧ : ೧ 
ಸದಮಳಬೋಧದಿಂದೆಸೆವ ಸಾಧುಜನಾಶಯದಂತೆ ಪದ್ಮಪಂಡದ ವರವಾರಿ ನಿರ್ಮಲತೆ 
'ವೆತ್ತುದು (ಕುಸುಮಾ, ೫-೪೫); ಸದಮಳಬೋಧಭಾನುವಿನ ಬಂಧುರಬಂಧು ಸುಧರ್ಮ 
ಸೂತ್ರಕಾಂಡದ ಕಣಿ (ಪುಷ್ಪಪು. ೭-೧೬). !ಸಂ.) 

ಸದಮಲಾತ್ಮ (ನಾ). ಪರಿಶುದ್ಧವಾದ ಆತ್ಮವನ್ನು ಉಳ್ಳವನು : ನೀವು 

. ಶಿಕ್ಷಿಸುವುದಅ ನೆವದಿಂ ಮಲಿನವಳಿಯಿತು ಸದಮಲಾತ್ಮ ನಿಮ್ಮ ಸಶ್ಕೀರ್ಶಿಪ್ರಭಾವದಲಿ 

(ಸಂ. ಸದಮಲಾತ್ಮನ್‌] 

| ಸದಮಲಾತ್ಮಕ (ನಾ). ಎ ಸದಮಲಾತ್ಮ : ಸದಮಲಾತ್ಮಕ ನಿನ್ನ ಪಿತನ ಬಲದ 
ಭುಜಂ ಬಿಡದೊಡನೆ ಕೆತ್ತುತಮಿದೆ (ಬಸಪು ೨೪-೪೨); ಆವ ತೆಅದಿನಾದೊಡೆ ನಲಿದು 
` ಸದಮಲಾತ್ಮಕ ಜಂಗಮವ ಭಜಿಸುವಂ ತಾನೆ (ರಾಘಚ. ೮-೧೦). [ಸಂ.. 

ಸದಮಳ "ಸದಮಲ' ನೋ. 

ಸದಮಳಚರಿತ "ಸದಮಲಚರಿತ' ನೋ. 


:ಸದಮಲಜ್ಞಾನಿ 


ಸದಮಳಚರಿತ್ರ ೮೩೧೦ ಸದಸತ್ತು 


ಸದಮಳಚರಿತ್ರ (ನಾ). ಇ ಸದಮಲಚರಿತ ೨ : ಸದಮಳಚರಿತ್ರರಾವಾಸಜವೋಲ್‌ | oars (ಕ್ರಿ). ಸಲಿಗೆಯನ್ನು ಕೊಡು : ಓಡಲೀಯದೆ ಸದರಗೊಡುತ 
ಮಧುಪಾವಳೀವಿವರ್ಜಿತಮಾಗಿರ್ದದು ಮಧುಮಯಪ್ರಸೂನಾಸ್ಪ್ತದಮಾಗಿಯುಮಿಾ | ವಿಭಾಡಿಸುತ ಮೇಲಿಕ್ಕಿದರೆ ಕೈಮಾಡಿದರೆ ಶರಹತಿಗೆ ದೇಹವ ಕೊಟ್ಟು ಸೈರಿಸುತ . 
| ಕಾದಿದನು (ಕುವ್ಕಾದ್ರೋ. ೧೫-೬೨). [ಸದರ * ಕೊಡು (1 
ಸದರನಿದರ (ನಾ). ಅನುಕೂಲ ಮತ್ತು ಅನನುಕೂಲ (?) ; ಸೌಕರ್ಯ 


| 
ನವೀನ ಚಂಪಕವೃಕ್ಷ೦ (ಕುಸುಮಾ. ೯-೨೦); (ಶಾಂಶೀಶ್ವ. ೧೦-೮೫ ನೋ). | 
1 
s| ಮತ್ತು ಅಸೌಕರ್ಯ (9?) : ಅಂತು ಮೂವಳಸುವಳಸಿ ಬೀಡಂ ಬಿಟ್ಟು ಮಜುದಿವಸಂ 
| | 


| 
(ಸಂ. ಸದಮಲಚರಿತ್ರ] | 
ಸದಮಳಧರ್ಮ (ನಾ). ನಿರ್ಮಲವಾದ ಧರ್ಮ; ಶುದ್ಧವಾದ ಧರ್ಮ : | 
ಸದಮಳಧರ್ಮಂ ದೊರೆಕೊಳಲದನೊಲ್ಲದೆ ಮತ್ತೆ ಬಿಡುವ ಜಡಮತಿ ಪೋಲ್ಕುಂ 
ಮುದದಿಂದೋಲಗದೊಳ್ಪಡೆದುದನಿಂಬಿನೊಳಿರಿಸುವಲ್ಲಿ ಕಿಡಿಸುವ ಮುರುಳಂ 


ಲಗ್ಗೆಯ ದೆಸೆಯ ದಿವಸ ಸದರನಿದರಮುಮಂ ಜಂತ್ರದೊಡ್ಡವಣೆಗಳುಮಂ . . . 
ನೋಡುತ್ತುಂ (ಅನಂಪ ೧೧-೮೨ ವ); ವಸುಷೇಣರಾಜನು, ಕೋಟೆಯ ' ಸದರನಿದರ'ಮುಮಃ 
(ಅನುಕೂಲ-ಪ್ರತಿಕೂಲ ಸ್ತಳಗಳನ್ನು) . . . ಸುತ್ತಿ ಸುತ್ತಿ ನೋಡುತ್ತ (ಕರ್ಣಾಜ. ೧೮). 1?| 
ಸದರಹು (ಗು). ಮೇಲಿನ ; ಮೇಲೆ ಹೇಳಿದ : ಈ ಕೊಡಗಿನ ದೊರೆಗಳು ಸದರಹು 
ಆ ಶೀಮೆ ಬಿಡದೆ ಹಾಕಿಕೊಂಡು ಬರುವುದರಿಂದ (ರಾಜೆಂದ್ರ. ೬); ಅಂಗಡಿಗೆ ಬದುಕು 
| ಕಳುಹಿಸಿ ಸದರಹು ಅಂಗಡಿಯಲ್ಲಿ ರಕಮು ತಕ್ಕೊಂಡು (ಮುಂಬವ್ಮಾ. ೫ ಪ್ರಸ್ತಾವನೆ). 
| [ಆ-- ಮರಾ. ಸದರಹೂ। 
| ಸದರಾ (ನಾ). ಇ ಸದರಂಗಿ : ಮೈಮೇಲೆ ಬಾದಾಮಿಬಣ್ಣದ ಒಂದು ಖಾದೀ ಸದರಾ 
| (ಪನರ್ಬ. ೪೭). 14 ಹಿಂ. ಸದರೀ; ಮರಾ. ಸದರಾ। 
೩. ಕರುಣಯಿಂದ ಕೂಡಿರುವವನು : ಸದಯಂ ಶಿನಿನ್ನರಜ್ರಾಗ್ರದೂಳಿಸವ | 1s! ಸದರಿ, ಸದ್ರಿ (ಗು). ಈ ಮೊದಲು ಹೇಳಿದ ; ಮೇಲೆ ಕಾಣಿಸಿದ : ಸದರೀ ಐದು 
ಗಚಾರಿಪೀತದೊಳ್‌ ತ್ರೈಲೋಕ್ಕಾಗ್ರದೊಳಸವೀಷತ್ಸಾಗ್ಬಾರದೊಳಿರ್ಪುದನಂದೆ | | ದೇವರಪೂಜೆ.. . ವಗೈರೆ ಬಗ್ಗೆ ಬತಾರೀಕು ಯಿನಾಮು (ಎಕ. 1, ಕೊಪ್ಪ. ೪೮-೩೫; 1811); 
ಸೂಚಿಪಂದದಿನಿರ್ದಂ (ಚಂದ್ರಪು. ೧೫-೯೯); ಸದಯರ್‌ ನೀವೆಲ್ಲರಾತನಂ ಬೆಸಗೊಳ್ಳಿಂ | ಸದರಿಕೆಲಸಕ್ಕೆ ಹಂಗಾಮಿಯಾಗಿಯಾದರೂ ನೇಮಿಸಿಕೊಳ್ಳಬಹುದು (ಗ್ರಾಮಾಕ. ೧೧). 
(ಹಾಲಾಸ್ಕ. ೧-೧-೫೦); ಅದರಿಂದಲೇ ಏನೋ ಭಗವಾನರು ಇವರ ವಿಚಾರದಲ್ಲಿ ಅಷ್ಟು | | ಸದ್ರಿ : ಸದ್ರಿ ಸೇತುವೆಕೆಲಸವನ್ನು ಕಂಟ್ರಾಕ್ಟು ಪಡೆದು (ಮೈಆರಿ. ೧೯೪೬. ೩-೮; 1894). 
ಸದಯರಾಗಿರುವುದು (ಮಹಾಣ. ೨೬೮). ಸಂ.) | [ಆ-- ಅರ. ಮರಾ. ಸದರ.! ತುಳು. ಸದರಿ, ಸದ್ರಿ] 
ಸದರ್‌, ಸದರು, (ನಾ). ೧. ಉಚ್ಚತಮ ನ್ಯಾಯಾಲಯ; ಶ್ರೇಷ್ಠನ್ಯಾಯಾಲಯ: ೫, ಸದರು "ಸದರ್‌' ನೋ. 
(8). ಪಿ. ಅಧಿಕಾರ ನಡೆಸಲು ಕುಳಿತುಕೊಳ್ಳುವ ಗದ್ದುಗೆ ; ಸಿಂಹಾಸನ: | |ಸದರ್ಮು “ಸದರ' ನೋ. 

| 

| 

| 

| 


| 
(ಧರ್ಮಾಮೃ. ೩-೨೬೨); ಸದಮಳದಧರ್ಮದ ಕಣ್ಣುಂ ಪದಯುಗಳದಿನೆಸೆವ | 


| 
ಗತಿಯುಮೋಲ್ಲ್‌ ವೆಸರ್ಗೂಪ್ಪಿದರ್‌ (ಅನಂಪ್ರ ೧-೧೪). [ಸಂ. ಸದಮಲಧರ್ಮ। | 
ಸದಮಳಬೋಧ 'ಸದಮಲಬೋಧ' ನೋ. | 
ಸದಯ (ಗು). ೧. ಕರುಣೆಯಿಂದ ಕೂಡಿದ; ದಯಾಶೀಲ : ಅವರು ಸದಯ | 
ಹೃದಯರಾಗಿ ಖಾವಂದರವರೊಂದಿಗೆ ಸಾಕ್ಷಾತ್ತಾಗಿ ರಾಜಕೀಯವಿಷಯಗಳನ್ನು ಕುರಿತು | 
ಮಾತನಾಡಿ (ಮಹಾವಂ.॥. ೧೦೩). (ನಾ). ೨. ದಯೆ ;ಕರುಣೆ : :ಸದಯವಿಲ್ಲದ ಚಾಗಿ | 
ಸೂಡರಿಲ್ಲದ ನಿವಾಸಂ . . . ಪ್ರವರ್ಧನವಹುದೆ ಲೋಕದೊಳು (ಬಸಪು. ೩೭-೩೪). | 


10 


ಪಾತುಶಾಹಂ . . . ಸಭೆಯಂ ನೆರಹಿಸಿ ಸದರೊಳ್‌ ಕುಳ್ಳಿರ್ಪನಿತರೊಳಂ (ಕಳನ್ಯ ೩-೨೪). | | ಸದರುಕಟ್ಟೆ (ನಾ). ಜಗುಲಿಯ ಕಟ್ಟೆ ; ಚಾವಡಿ ಕಟ್ಟೆ : ಗೌಡರ ಮನೆಯ ಪಡಸಾಲೆ 
೩. ಕಾಣ; ದರ್ಬಾರು : «6. ೪. ಮುಖ್ಯಸ್ಥ; ಯಜಮಾನ: (4). ಎರಡಂಕಣದ ಸದರುಕಟ್ಟೆಯ ಮೇಲೆ . , . ಒಂದೆರಡು ಹಳೆಯ ದಿಂಬುಗಳನ್ನಿಡಲಾಗಿದ 
೫. (ಕಾಗದ ಪತ್ರಗಳ) ತಲೆಬರಹ ; ಶೀರ್ಷಿಕೆ: (8. ಸವರು, : ೨. ಇದಿರಿನಲ್ಲಿ (ನಡೆದಾ. (೬ ೨೮೯). [ಸದರು (ಆ ಸದರ್‌) ಕಟ್ಟೆ] 
ಜಂಗಮವು ಬರುವುದ ಕಂಡು ಸದರನಿಳಿದು ನಡೆದು ಹೋಗ -ಕರಣಕ್ಕೆಅಗುವುದೆ |25 ಸದರ್ಥ (ನಾ). ನಿಜವಾದ ಅರ್ಥ ; ಸರಿಯಾದ ಅರ್ಥ : ಸೊಗಯಿಪ ಧಾತು 
ಉತ್ತಮಭಕ್ತಿ (ಅಖಂಡೇ. ೬೬-೨೮); ಕಲಿ ಕಾರ್ತವೀರ್ಯ ತಾಂ ಸದರಿಳಿದನು ಧಾತುಗಳವಟ್ಟ ಸದರ್ಥದ ಮಾತು ಮಾತಿನೊಳ್‌ ಮಿಗೆ ಪುದಿದಿರ್ಪ ರೀತಿ ನೆಟ್‌ ರೀತಿ 
(ಪರಶು. ೨೧-೧೧). ೩. ಶರಣ ಹೊನ್ನಯ್ಯನನ್ನು ಸದರಿಗೆ ಕರಸಿ ಮಾತನಾಡಿಸಲು ಬಿಜ್ಜಳನು ತ ರಸಂಬಡೆಯಲ್‌ (ಶಾರಿತೀಶ್ವ. ೨-೮೧); ಜಡಪ್ರಾಸ ಸೇರದೆ ಸದರ್ಥಕ್ಕೆ ಪೋರದೆ . 
(ಶರಲೀ. ೨೮೬-೭): ಸದರಿಗೈತರಲೊಡನೆ ಚಳಕದಿಂ ದಶರಹಂ ಕಾಣುತಂದಿಗಿರೆದ್ದು . ತಿರ್ದುಗೆ ಕೃಪೆಯೊಳು (ಮಂಗರಾ. ೧-೨). [ಸಂ.] 
ವಂದಿಸಿದನು (ಪರಶು. ೨-೨೧). ೪. ಸದರು ಆಗಿಹನವನ ಸದರು ಯೇರೋನವನೆ ಸದರ್ಥವಾದಿತ್ವ (ನಾ). ಸಮರ್ಥವಾಗಿ ವಾದಿಸುವುದು ; ಸರಿಯಾದ ತರ್ಕ : 
(ಚಿದಾವ. ೯೦-೬). ೫. ಲಿಂಗವಂತರುಯೆಂಬ ಸದರಿನ ಕಳಗೆ ವಿವರಿಸಿದ್ದೇವೆ (ಕಭಾಗ. ೧೦೪). |30| ಸದರ್ಥವಾದಿತ್ರಮನಿಂದ್ರನಂದಿಮುನಿಯಿಂ ಪಡೆದೊಂ (ಶಾಂತಿಪು.೧೨-೮೦). [ಸಂ.) 
೬. ಅಧಿಕೃತವಾದುದು : ಹಲಿಗೆ ಮೇಲಣ ಸದರು ಮೊಹರು (ಎಕ. ೫೪. `ನಂಜನ. | | ಸದಲಂಕಾರ, ಸದಳಂಕಾರ (ನಾ). [ಕಾವ್ಯಮಾ] ಉತ್ತಮವಾದ ಅಲಂಕಾರ ; 
೨೯೩-೧೪೩: 1847). [4 ಅರ. ಸದ್ರ್‌; ಹಿಂ. ಮರಾ. ಸದರ್‌.! ತುಳು. ಸದರ್‌, ಸದರು| | | ಒಳ್ಳೆಯ ಅಲಂಕಾರ : ಸದಲಂಕಾರೋದಾರಂ ವದನೇಂದುಸುಧಾಚ್ಛಟಾಂಬು ಪಸರಿಸೆ 
ಸದರ, ಸದರ್ಕು (ನಾ). ೧. ಸಲಿಗೆ ; ಸಸಾರ : ಸಾಪತ್ನರಲಿ ಸದರವ ಕಾಣೆ ತಾನೆಂದ . ಮುನಿ ನುಡಿದಂ : (ಶಾಂತಿಪು. ೭-೩); ಇತರೇತರಕಾರಕಸಂಪ್ರಶಿಪಕ್ತಿ ಪರಸ್ಸರಂ 


(ಕುವ್ಮಾಆ. ೮-೬); ಆದರ ಸದರ ನನ್ನ ಅರಿವಿಗೆ ಮಂಕನ್ನು ಕವಿಸಿತು (ಕಪಪ. ೭-೯೦). ಸಮೂಹದೊಳೆಸೆವೊಂದಶಿಶಯಗುಣದಿಂ ನಿರ್ಧಾರಿತಮಪ್ಪುದು ಸಾರಮೆಂಬ ಸದಲಂಕಾರಂ 
೨. ಸುಲಭ ; ಸರಾಗ ; ಸಲೀಸು : ಆಸೆ ಎಂಬುದು ಭವದ ಬೀಜ ನಿರಾಸೆಯೆಂಬುದು |35|  (ಕಾವ್ಕಾವ. ೬೫೮). ಸದಳಂಕಾರ : ಗುಣಜಾತ್ಕಾದಿಗಳೊಳಗನುಗುಣಮಾಗಿರೆ ಪೇಟದವಅ 
ನಿತ್ಮಮುಕ್ತಿ ಉರಿಪೆದ್ದಿಗಳರಸನಲ್ಲಿ ಸದರವಲ್ಲ ಕಾಣವ್ವ (ಸರ್ವವ. ೧೮೫-೮೫೩); ಬಳಿಯಲಿ ವಿಕಳತೆಯಂ ಸಯ್ತೆಣಿಸಿ ವಿಶೇಷಮನಟ್‌ಪುವ ಗಣನೆ ವಿಶೇಷಾನುಭಾವಸದಳಂಕಾರಂ 


ಬಂದೆ ಸದರವೆಯೆನ್ನಯ ಕೈಚಳಕವನಿಂದು ತೋಜುವೆನು (ಸೂಬಸೋ. ೫-೨೮); | (ಕವಿರಾ. ೩-೧೨೦); ಸದಳಂಕಾರೋಕ್ತಿಯುಂ ಸೂಕ್ತಿಯುಮೆಸೆಯಲುಪನ್ಯಾಸವಿನ್ಯಾಸಮಂ 
ವೈನತೇಯನ ವಿಗಡಿಸಿದ ವಿಷವೇನು ಸದರವೊ ಹಾವಡಿಗರಿಗೆ (ಕುವ್ಮಾಆ. ೧೫-೧೦); ತೋರ್ಪುದುಂ (ಸುಕುಮಾ. ೨-೩೫). 1ಸಂ.] 
ಸದರವಲ್ಲವೊ ನಿಜಭಕುತಿ (ಪುರಂದ. ೧-೪೬ ಪಲ್ಲಎ). ೩. ಅಸಡ್ಡೆ; ತಿರಸ್ಕಾರ : | | ಸದವಕಾಶ (ನಾ). ಒಳ್ಳೆಯ ಸಮಯ ; ತಕ್ಕ ಸಂದರ್ಭ, -ವೇಳೆ : ತಮ್ಮ 
ನಿಮ್ಮಡಿಯ ಪೂರ್ವದ ಡಿಂಗರಿಗನೆಂದು ಘನಮಾಡಿ ಬಳಿಕಿಂತು ಸದರಮಂ ಮಾಳ್ಪರೇ [40] ಹೇಳಿಕೆಗಳನ್ನು ನಿರ್ಭೀತಿಯಿಂದ ಮುಂದಿರಿಸಲು ಹಗಲಿಗಿಂತ ರಾತ್ರಿಯೇ ಸದವಕಾಶ 
(ಸೌಂದಪು. ೧೪-೧೭). ಸದರ್ಕು : ೧. ಶಾಲೆಯಲ್ಲಿಯೂ ಮಕ್ಕಳನ್ನು ಹಿಂದಿನ ಸದರಿನಿಂದ | (ಕುಡಿಕೂ. ೪೯). [೫ಂ.) 
ಮುಟ್ಟಿ ಮುದ್ದಾಡಲು ಹಿಂಜರಿಯುತ್ತಿದ್ದಳು (ಮುನಿಮಾ. ೧೯೯). | ಸದವು "ಸದುವು' ನೋ. 
ದೇ. ॥ ತಮಿ. ಚತಿರ್‌; ಮಲ. ಚದಿರ್‌! | | ಸದಸತ್ತು (ನಾ). ಇರುವುದು ಮತ್ತು ಇಲ್ಲದಿರುವುದು ; ಅಸ್ತಿತ್ವದಲ್ಲಿರುವುದು 
ಸದರಂಗಿ (ನಾ). ಒಂದು ಬಗೆಯ ಅಂಗಿ ; ಕುಡತಾ : ಸದರಂಗಿ ತೊಟ್ಟಿಹನು | ಮತ್ತು ಆಸ್ತಿತ್ವದಲ್ಲಿಲ್ಲದಿರುವುದು : ಸಡಸತ್ತುಗಳ ಭೇದವನು ನೀತಿಮುಖದಿಂ 


ಪದಕ ನವರತ್ನದ ಮದುಮಕ್ಕಳ ಅಣ್ಣ ಬಸವಣ್ಣ (ಸದ್ದಪು. ೨೦-೧೦). | ದಟ್‌ವುದು (ಕುವ್ಮಾಉ. ೩-೧೨೪); ಈ ಅವ್ಯಾಕೃತವು ಸತ್ತೂ ಅಲ್ಲ ಅಸತ್ತೂ ಅಲ್ಲ 
[ಆ ಸದರಾ *- ಅಂಗ್ಮಿ) ಸದಸತ್ತೂ ಅಲ್ಲ (ಉತ್ತಟೀ. ೫-೧೦). [ಸಂ. ಸದಸತ್‌। 


ಸದಸದ್ವಿವೇಕ ೮೩೧೧ ಸದಾನಿಕೇತನ . 


ಸದಸದ್ವಿವೇಕ (ನಾ). ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ವಿಶ್ಲೇಷಿಸುವ ಅರಿವು; | |ಸದಾಗತಿ (ನಾ). ಎ ಸದಾಗತ : ಕಾಮನ ಬಾಣದಿರ್ಕೆವನೆಯೋ . . . ವಿಲಸತ್‌ 
ವಿವೇಚನಾಶಕ್ತಿ : ಸದಸದ್ವಿವೇಕಮನ್‌ ನೇರಿತಾರಯ್ಕೆಯನ್‌ ಪಿಡಿಯಲೈವೇಟ್ಮುಂ ಸದಾಗತಿಪ್ರೇಮದೆ ಸೌರಭಂದಳೆದ ತಾಣಮೊ (106. ೨-೬೦) ; ಸದಾಗತಿ ಕಂಪನಾಂತು 
(ಬದ್ಧಪ್ರ. ೪೫-೧೨೦೬). ([ಸಂ.1 | ತಾಂ ಮೆಲ್ಲನೆ ತೀಡೆ (ಹಾಲಾಸ್ಮ. ೧-೩-೨೯). [ಸಂ.1 

ಸದಸನ್ಮತಿ (ನಾ). ಒಳ್ಳೆಯ ಬುದ್ಧಿಯುಳ್ಳವನು ಮತ್ತು ಕೆಟ್ಟಬುದ್ದಿ | |ಸದಾಗತಿಸಖ (ನಾ). ವಾಯುವಿನ ಗೆಳೆಯ ; ಅಗ್ನಿ : ಸದಾಗತಿಸಖನ ರುಳವಡಗಿತೆ 
ಯುಳ್ಳವನು:ಸದಸನ್ಮತಿಗಳ್‌ ಪಿಡಿವಂದದಿನೇಕಾನೇಕ ಪದಮುಮಂಸಿರಿ ಮೈಸೋಂಕಿದರಂ | $ (ತೊರರಾ. ೬-೫೧-೭೯). ([ಸಂ.1 
ಪಿಡಿವುವು ಮುಂ ಮಿಡುಕದಂತು ತಡನಡೆವ ವಜ್ರಲೇಪದ ಶಿಲೆಗಳ್‌ (ಜಗವ. ೧೬-೪೨). | |ಸದಾಚಾರ (ನಾ). ೧. ಒಳ್ಳೆಯ ನಡತೆ, - ಆಚಾರ : ವಿಸ್ತಾರದ ಜೈನಧರ್ಮದ 


[ಸಂ.1 ಮೊದಲ್‌ ಪರಮೇಶ್ವರರೆಂಬಿನಂ ಸದಾಚಾರಸಮೇತರಾದರೆಮಗೀಗೆ ಶಿವಾಸ್ಪದ ಮುಖ್ಯ 

ಸದಸು "ಸದೆಯಿಸು' ನೋ. ಸೌಖ್ಯಮಂ (ಶಾಂತಿಪು. ೧-೩) ; ಸಕಳಸದಾಚಾರಪರಿಪಾಳನೈಕರಸಿಕರ್‌ (ಸೌಇಇ. ೫%. 
ಸದಸ್ಯ (ನಾ). ೧. ಸಂಘ, ಸಮಿತಿ ಮುಂತಾದ ಘಟಕಗಳಲ್ಲಿ ಕಾನೂನು ೪೬-೧೪ ;1072) ; ಭಕ್ತನು ಭಕ್ತನ ಕಾಣ್ಪುದು ಸದಾಚಾರ (ಬಸವ. ೨೪೬). ೨. [ವೀಶೈ] 
ಬದ್ಧವಾದ ಸಂಬಂಧವನ್ನು ಹೊಂದಿರುವವನು : ಗೂಢಚಾರರು ಪ್ರತ್ಯಕ್ಷ |10, ಪಂಚಾಚಾರಗಳಲ್ಲಿ ಒಂದು ; ಸತ್ಯಶುದ್ಧ ಕಾಯಕವನ್ನು ಮಾಡುತ್ತ ಸಮಸ್ತ 
ವಾಗಿಯೇ ಪಾರ್ಟಿಸದಸ್ಮರ ಹಿಂದೆ ಸುಳಿಯಲಾರಂಭಿಸಿದರು (ಆತ್ಮಾರ್ಪ. ೧೪೮); ನಮ್ಮ ಪ್ರಾಣಿಗಳಲ್ಲಿ ಪಾತ್ರಾಪಾತ್ರವನ್ನು ತಿಳಿದು ಪರಹಿತಾರ್ಥ ಮಾಡುವುದು : 
ತಂದೆಯೇ ರಾಜ್ಞಾಂಗಸಬೆಯ ಒಬ್ಬ ಸದಸ್ಮನಾಗಿದ್ದನು (ಮಲನಾ. ೬ರ). ೨. ಯಜ್ಞ, ಲಿಂಗ ಜಂಗಮವ ಪೂಜಿಸಿ ಭಕ್ತನಾದೆನೆಂದರೆ ಭೃತ್ಕಾಚಾರ ಸದಾಚಾರವೆ ಮೊದಲು 


ಯಾಗಾದಿಗಳಲ್ಲಿ ಸಹಾಯ ಮಾಡುವವನು, - ಸಹಾಯಕ. ೩. (ನ್ಕೂನಾತಿ 
ರೇಕಗಳನ್ನು ಸರಿಪಡಿಸಿ ವಿಧಿಪೂರ್ವಕವಾಗಿ) ಯಜ್ಞವನ್ನು ನಡೆಸುವವನು; 
ಯತ್ರಿಕ್ಕು. (ಸಂ. 
ಸದಸ್ಯತ್ವ (ನಾ). ಸಂಘ, ಸಃ 
ಮೂಲಕವಾದ ಸಂಬಂಧವನ್ನು ಹೊಂದಿರುವುದು ; ಸದಸ್ಮತನ : ಸದಸ್ಯತ್ವಕ್ಕೆ 
ಅನರ್ಹತೆಗಳು (ಭಾಧಾನ ೪೯); ಸದಸ್ಮತ್ವವಷ್ಟೇ ನನಗೆ ಸಾಲದು (ಅತ್ಮಾರ್ಪ. ೭೫). ಸದಾಚಾರಿ (ನಾ). ಒಳ್ಳೆಯ ನಡತೆಯುಳ್ಳವನು : ಸಮಯೋಚಿತದಲ್ಲಿ ಲಿಂಗಾರ್ಚನೆಯ 
“ಆಜೀವಸದಸ್ಕತ್ವ' ಪರಾ. [ಸಂ.] ಮಾಡುತಿಪ್ಪನಾ ಭಕ್ತನು . . . ಇಂತಪ್ಪ ಸದಾಚಾರಿಗಳನೆನಗೆ ತೋಟಾ (ಬಸವ. ೩೯೯) ; 
ಸದಸ್ಯೆ (ನಾ). ಸಂಘ, ಸಮಿತಿ ಮುಂತಾದ ಘಟಕಗಳಲ್ಲಿ ಕಾನೂನು |20| ಧನವಂತನಂ ಸದ್ಮರ್ಮಿಯಂ ಸದಾಚಾರಿಯಪ್ಪೆನ್ನ ಪ್ರಾಣೇಶ್ವರನಂ ಬಿಟ್ಟು ದುರ್ಬುದ್ಧಿ 


ನೋಡಾ (ಅವಚಂ. ೨೨೫-೧೦೨೦) ; ಸಕಲ ಶರಣರ್ಗೆ ಸಂತೋಷವಹುದೇ 
ಸದಾಚಾರವೆನಿಸುವುದು (ಎವೇಕ. ೧೧೧). ಸಂ.) 

ಸದಾಚಾರವರ್ತಿನಿ (ನಾ). ಒಳ್ಳೆಯ ನಡತೆಯುಳ್ಳವಳು : ಜನಕಂ ವಿಪ್ರಕುಳಾಂಬರ 
ದ್ಕುಮಣಿಚಂದ್ರಂ ತಾಯ್ಸದಾಚಾರವರ್ತ್ತಿನಿ ಚಾಮಾಂಬಿಕೆ (ಸೌಣಇ. ೫%. 
೫೭-೩೮ : 1084). (ಸಂ. ಸದಾಚಾರವರ್ತಿನೀ। 


| 
| 


15 


ಬದ್ಧವಾದ ಸಂಬಂಧವನ್ನು ಹೊಂದಿರುವವಳು : ದಾಸಿಯನ್ನಿಡಲು | ಯಿಂದ . . . ಪಾಪಸ್ವರೂಪಂಗೆಳಸಿ ಕೆಟ್ಟೆಂ (ನನ್ನಚಾ. ೩-೯೭ ವು. (ಹಂ. ಸದಾಚಾರಿನ್‌] 
ಇದಸ್ಕೆಯರೆಲ್ಲರಿಗೂ ಆರ್ಥಿಕಸಂಪತ್ತು ಅನುವಾಗದು (ಸಾವಿಸ. ೫೫). | ಸದಾನಂದ (ನಾ). ೧. ಯಾವಾಗಲೂ ಇರುವ ಸಂತೋಷ ; ನಿತ್ಕಾನಂದ : 
[ಸದಸ್ಯ * - ಎ) ಪರಮಭಟ್ಟಾರಕ ಪರಾಪರ ಪರಮಪರ ಪರಮಸ್ವತಂತ್ರನ ಪರಿಮಿತ ಸದಾನಂದಪರ 

ಸದಸ್ಸು (ನಾ). ಸಭೆ ; ಸಮಾವೇಶ : ಗಂಗರಾಜರು . . . ಸಭೆಗೆ ವಂದಿಸಿ, | ಪರಮಾತ್ಮ ಪರಮೇಶ (ಬಸಪ. ೨-೧೭). ೨. ಯಾವಾಗಲೂ ಆನಂದದಿಂದಿರು 
ಸದಸ್ಸನ್ನುದ್ದೇಶಿಸಿ . . . ಎಂದರು (ಶಾಂತಲಾ. ೩೭). (ಸಂ. ಸದಸ್‌) 25] ವವನು : ಸದಾನಂದನ ಇರವು ಹೇಗಿರಬೇಕೆಂದರೆ. . . ಉಣಬಂದವರಿಗಿಕ್ಕಿ ಬೇಡಬಂದ 


ವರಿಗೆ ಕೊಟ್ಟು ಆರೂಢನಟ್‌ವುದು (ಮೋಳಿಮಾ. ೩೭-೧೫೩), ೩. ಶಿವ; ಪರಮೇಶ್ವರ: 
ಜೋ ಸಗುಣ ನಿರ್ಗುಣ ಸದಾನಂದ ನಿತ್ಯ ಜೋ ಜೋ (ರಾಘಚ. ೨-೪೩). (ಸಂ) 
ಸದಾನಂದಿ (ನಾ). ೧. ಯಾವಾಗಲೂ ನಂದಿಯಿಂದ ಕೂಡಿರುವುದು. 


ಸದಳ (ನಾ). ೧. (ಏಕ `ಅಥವಾ ದ್ವಿ) ದಳವನ್ನು ಹೊಂದಿರುವ ಧಾನ್ಮ, - 
ದವಸ :ಸರಕುಗಳ ಸದಳದ ಭಂಡಿಗಳು ಭಾರಿಸಿದವಿಳೆ ರುಡಿಯೆ (ತೊರರಾ. ೧-೧೬-೧೦). 
`ಸದಳಿಗ' ಪರಾ. ೨. ಪಡೆಯಿಂದ ಕೂಡಿರುವುದು ; ಸೈನ್ಶಸಹಿತವಾದುದು. | 


೩. ಸೈನ್ಯ; ಸೇನೆ: ಮಂತ್ರಿಯ ಮಾತ ಕೈಕೊಂಡು ಸದಳವೆಲ್ಲವ ನಿಜನಿವಾಸಕ್ಕೆ | ೨. ಯಾವಾಗಲೂ ಸಂತೋಷದಿಂದ ಇರುವುದು : ೧, ೨ ; ಬಾಹ್ಮಕರ್ಮ 

ಬೀಳ್ಕೊಟ್ಟು (ಹಚಕಾ. ೪-೧); ಬಿದುರೆಯೊಳುಪ್ಪಯಣವನೆಂಟುದಿನ ಮಾಡಿ ಸದಳವ |30| ಪರಿತ್ಕಾಗದಿಂ ಸದಾನಂದಿಯಾಗಿಹುದೇ ಸ್ವಯಂಲಿಂಗನೆನಿಸುವುದು (ವಿವೇಕ. ೧೧೨); 

ತೆರಳಿಸಿ ಮುಂದೆ ಕದನಲಂಪಟರೊಡನೆಯ್ತರೆ (ಕುರಾಸಾಂ. ೪೨-೪೨). [ಸಂ. ಸದಲ] ಶಿವಸಭೆಯಂತೆ ಸದಾನಂದಿಬಂಧುರಮೆನಿಸಿ (ರಾಜಶೇ. ೫-೧೯ ವು. ೩. ಯಾವಾಗಲೂ 

ಸದಳಿಗ (ನಾ). ಧಾನ್ಯವನ್ನು ಮಾರುವವನು ; ದಿನಸಿವ್ಕಾಪಾರಿ : ಸದಳಿಗರ ಆನಂದದಿಂದಿರುವವನು: ತನ್ನ ಉಪೋಷಣಾದಿಗಳಿಂದ ನೋಡುವವರಿಗೂ 

ಸಾಧನಸಮಗ್ರಮುಂ ತರತರದೊಳಿಳಿದುವತಿಚೆಲ್ಫಾಗಿ (ಚೆಬಪು ೪೧-೫೭). ಸಂಕಟವನ್ನುಂಟುಮಾಡುವವನಿಗಿಂತ ಕಂಡವರೆಲ್ಲರೂ ಹಿರಿಹಿರಿಹಿಗ್ಗುವಂತೆ ಮಾಡುವ 
[ಸದಳ + - ಇಗ) ಉಂಡಾಡುವ ಸದಾನಂದಿಯು ಲೇಸು (ಎಚಾಮಂ. ೪೯). 


ಸದಾ (ಅ). ೧. ಯಾವಾಗಲೂ ;ಸರ್ವದಾ : ಸದಾಸನ್ನಿಹಿತನಾಗಿ ಶರಣೆಂಬುವುದು |35 | ಸಂ. ಸದಾನಂದಿನ್‌ (ಸದಾ *- ನಂದಿನ್‌ ; ಸದಾ 4 ಆನಂದಿನ್‌)] 
(ಬಸವ. ೧೩೭); ಬಾ ಎಂದಾಗ ನಾನು ಸದಾ ಸಿದ್ದ (ನಡದಾ. ॥. ೯೬೯). ೨.'ಶಾಶ್ಚತವಾಗಿ; | |ಸದಾನಭೋಗ (ನಾ). ೧. ಯಾವಾಗಲೂ ಆಕಾಶದಲ್ಲಿ ಚಲಿಸುವವನು ; 
ಖಾಯಂ ಆಗಿ : ""ಸತತಂ` ನಿತ್ಯಮನಿಶಮನವರತಮಶ್ರಾಂತಮಸ್ತೋಕಮಜಸ್ರಂ | ಚಂದ್ರ. ೨. ದಾನವನ್ನು ಮಾಡುವುದರಲ್ಲಿ ಆಸಕ್ತಿಯುಳ್ಳವನು; ಚಂದ್ರಹಾಸ. 
ಶಾಶ್ವತಮನೆ ಸದಾ ನಾಮಮಕ್ಕುಂ'' (ಮಂಗರಾ. ೧೨೭-೭). (೫೦.1 || ೧,೨ : ಮಂಜುಮಹಿಮಾಸ್ತದಂ ಚಾರುವೃತ್ತಂ ಕಲಾಪುಂಜಂ ಸದಾನಭೋಗಂ 
ಸದಾಕಾಲ (ನಾ). ಎಲ್ಲಾ ಸಮಯ ; ಎಲ್ಲಾಕಾಲ : ಇದು ಸದಾಕಾಲದಲ್ಲಿಯೂ | | ಕುವಲಯಪ್ರಿಯಂ . . . ಅಮೃತಾರ್ಚಿಯಂ ಜಜ್‌ದು ನಗುವನದಲ್‌ಂ ಚಂದ್ರಹಾಸಂ 


ಹಿಮ ಮತ್ತು ಮಂಜುಗಡ್ಡೆಯಿಂದ ಮುಚ್ಚಲ್ಪಟ್ಟಿರುವ ಇಕ್ಕಟ್ಟಾದ ಕಣಿವೆ (ನನದಿ. ೧೧). |6| (ಚೈಮಿಭಾ. ೨೮-೬೨). (ಸಂ. (ಸದಾ 4 ನಭೋಗ ; ಸದಾನ 4 ಭೋಗ)) 


Ao.) | .|ಸದಾನವ (ನಾ). ೧. ಯಾವಾಗಲೂ ಹೊಸತಾದುದು ;ನವನವೀನವಾದುದು. 

ಸದಾಕಾಲಂ (ಅ). ಎಲ್ಲಾ ಸಮಯದಲ್ಲಿಯೂ : ದುರಾತ್ಮನಾತ್ಮೀಯಭವನದೊಳ್‌ ೨. ರಾಕ್ಷಸರಿಂದ ಕೂಡಿದುದು. ೧, ೨ : ಅಬಿಲಾಷೆಯಂತಿರ ಸದಾನವಂ 

ಸದಾಕಾಲಂ ಮಹಾಜನಕ್ಕೆ ಸಹಸ್ರಭೋಜನಮನಿಕ್ಕುವ೦ (ಸುಕುಮಾ. ೨-೬೯ ವ). | ಸಿರಿಯಂತೆ ವಿಭವಾಸ್ಪದಂ ಕಲಾನಿಧಿಯಂತೆ ಮೃಗಧರಂ . . . ಆಗಿ ತಚ್ಚೈಲಮೆಸೆ 
[ಆ ಸದಾಕಾಲ] ಶಿ | |: ` ದಿರ್ದುದು (ಚೈಮಿಭಾ. ೧೦-೫). (ಸಂ. (ಸದಾ 4 ನವ ; ಸ ೬ ದಾನವ)) 


ಸದಾಗತ (ನಾ). ಯಾವಾಗಲೂ ಚಲಿಸುವಂತಹುದು ; ಗಾಳಿ ; ಮು : 5 |ಸದಾನಿಕೇತನ ನಾ). ದಾನಿಗಳಿಂದ ಕೂಡಿದ ಮನೆ: ಸದಾನಿಕೇತನಂಗಳಿಂ ಧನದ 
ಅಶಿಭರದಿಂದ ಸಂಚರಿಸಲಂಜುವನಾಶ್ರಮದಲ್ಲಿಯಾ ಸದಾಗತ (ನನ್ನಚಾ. ೪-೧೫೨). [ಸಂ.] | | ಭವನಮೆನಿಪ ಸಿರಿಯ ಬಚ್ಚರಾಪಣಂಗಳಿ೦ (ಪಂಪಭಾ. ೧-೫೮). [ಸಂ.) 


ಸದಾನುವರ್ತಿ 


ಸದಾನುವರ್ತಿ (ನಾ). ೧. ಸತ್ತರಂಪರೆಯನ್ನು ಅನುಸರಿಸುವುದು. | 
೨. ಯಾವಾಗಲೂ ಬೆನ್ನು ಹಿಂದೆ ಇದ್ದು ಕಾಯುವವನು. ೧, ೨: ಪರಿಕಿ | 
ಪೊಡತಿವೃದ್ದಂ ನಿಷ್ಠುರವೃತ್ತಿ ಸದಾನುವರ್ತಿ ನೀತಿಯುತಂ ಭಾಸುರತೇಜಂ (ಚಂದ್ರಪು. 
೩-೨೩). (ಸಂ. ಸದಾಮವರ್ತಿನ್‌ (ಸದ್‌ *- ಅನುವರ್ತಿನ್‌ ; ಸದಾ 4 ಅನುವರ್ಶಿನ್‌)) | 

ಸದಾಪ, ಸದಾಬು (ನಾ). ೧. ಒಂದು ಬಗೆಯ ಗಿಡ ; ಸಬ್ಬಸಿಗೆ ಗಿಡ :| 5 
ಜಟಾಮಾಂಸಿ, ಸದಾಪ, ಅರಿಸಿನ, ದ್ರಾಕ್ಷೆ (ಸಕವ್ಮ. ಪರಿ. ೪೩೮). ಸದಾಬು : ೨. 
ಕಟುವಾಸನೆಯುಳ್ಳ ಒಂದು ಬಗೆಯ ಗಿಡ ; ನಾಗದಾಳಿ : (8. "ಸದಗುಪ್ಪೆ' 
ಪರಾ. (೯- ಮರಾ. ಸತಾಪ ; ಹಿಂ. ಸದಾಬ್‌. / ತಮಿ. ಚತಾಪ್ಪು ; ಮಲ. ಸುದಾಬ್‌ ; 
ತುಳು. ಸದಾಪು, ಸದಾಬು; ತೆಲು. ಸದಾಪ। i 

ಸದಾಪುಪ್ಪ (ಗು). ೧. ಯಾವಾಗಲೂ ಹೂವುಗಳನ್ನು ಬಿಡುವ. (ನಾ). ೨.110 
ಯಾವಾಗಲೂ ಹೂವುಗಳನ್ನು ಬಿಡುವ ಗಿಡ ; ಮುಚುಕುಂದ : ''ಸದಾಪುಷ್ಪ | 


| 
ಮನಲು ಮುಚುಕುಂದಮಕ್ಕುಂ '' (ಮಂಗರಾ. ೩೮-೨೫). ೩. ತೆಂಗಿನ ಮರ. (ಸಂ.]| 


ಸದಾಬರ್ತ್‌ `ಸದಾವರ್ತು' ನೋ. | 

ಸದಾಬು "ಸದಾಪ' ನೋ. | 

ಸದಾರವಿಭವೋಪೇತ (ನಾ). ೧. ಹೆಂಡತಿಯೊಡನಿರುವ ವೈಭವದಿಂದ 
ಕೂಡಿದುದು. ೨. ಸದಾಕಾಲವೂ ಸೂರ್ಯನಿಂದ ಹುಟ್ಟಿದ ಯಮುನಾನದಿ 
ಯೊಡನೆ ಕೂಡಿದುದು. ೧,೨: ಆ ಜನಪದಂ ಸಮುದ್ರದಂತೆ ಸದಾರ 
ವಿಭವೋಪೇತ ಮುಮನಾಂತು (ರಾಜಶೇ. ೨-೨೮ ವ). 

(ಸಂ. (ಸದಾರ %- ವಿಭವೋಪೇತ ; ಸದಾ “- ರವಿಭವೋಪೇತ। | 

ಸದಾರುಣ (ನಾ). ೧. ಯಾವಾಗಲೂ ಕೆಂಪಾಗಿರುವುದು. ೨. ಕ್ರೂರತನದಿಂದ 

ಕೂಡಿರುವುದು. ೧, ೨ : ಚಾರುಪ್ರವಾಳಮಣಿರುಚಿಯೊಳ್‌ ಸದಾರುಣಂ 
. ಉಂಟಲ್ಲದಿಲ್ಲಮಿವು ಮತ್ತೆಲ್ಲಿಯುಂ (ಜೈಮಿಭಾ ೨-೪). 
(ಸಂ. (ಸದಾ * ಅರುಣ ; ಸ *- ದಾರುಣ) 

ಸದಾವರ್ತು, ಸದಾಬರ್ತ್‌ (ನಾ). ಬಡಬಗ್ಗರಿಗೆ ಆಹಾರಕ್ಕಾಗಿ ಪ್ರತಿದಿನವೂ 
ಕೊಡುವ ದವಸಧಾನ್ಯ : ಪ್ರತಿದಿನದಲ್ಲಿಯೂ ಸದಾವರ್ತು ಕೊಡುವಂತೆಯೂ |25 
. . . ಕಟ್ಟಳೆ ಮಾಡಿಸಿದರು (ಮಹಾವಂ. ॥,೧೬೧). ಸದಾಬರ್ತ್‌: ಫಕೀರನು ಭಿಕ್ಷುಕರಿಗೆ | 
ಸದಾಬರ್ತ್‌ ಕೊಡುತ್ತಿದ್ದನು (ದೌಲತ್‌. ೨೯೫). 

1 ಹಿಂ. ಸದಾಬರತ್‌, ಸದಾವರ್ತ್‌ ; ಮರಾ. ಸದಾವರ್ತ್‌] 

ಸದಾವ್ರತ (ನಾ). ಯಾವಾಗಲೂ ಧ್ಯಾನದಲ್ಲಿ ತೊಡಗಿರುವವನು :| 
ಸೂರದತ್ತಂ . . . ಕ್ಷಿತಿತಳದಂತೆ ರಸಾಶ್ರಯನತರ್ಕ್ಶಸುಕವೀಂದ್ರಬೃಂದದಂತೆ | 30 
ವಿಶೇಷಾನ್ವಿತನಂಬರದಂತೆ ಸದಾವ್ರತಂ (ಸುಕುಮಾ. ೯-6೮೨). ([ಸಂ.) 

ಸದಾಶಯ (ನಾ). ೧. ಒಳ್ಳೆಯ ಅಬಿಪ್ರಾಯ. ೨. ಒಳ್ಳೆಯ 
ಅಬಿಪ್ರಾಯವುಳ್ಳವನು : ಮಹಾಶಯ! ತಮ್ಮಂತಹ ಸದಾಶಯರಾದ | 
ದೇಶಹಿತೈಷಿಗಳ ಎಷಯದಲ್ಲಿ ಸುಳ್ಳಿನ ಸುದ್ದಿಯನ್ನು ಹರಡುವಷ್ಟು ನರಾಧಮನು 
ನಾನಾಗಿಲ್ಲ (ಬೆನ್ನಬೇ. ೨೧). 1ಸಂ.] 

ಸದಾಶಿವ (ನಾ). ೧. ಯಾವಾಗಲೂ ಒಳ್ಳೆಯದನ್ನು ಮಾಡುವವನು; 
ಪರಮಾತ್ಮ; ಪರಶಿವ: ಎಂದೆಂದೂ ಸದಾಶಿವನ ಕುಂದದೆ ನೆನೆಯಲೀಯದೆ 
ಕೊಂದುದಯ್ಕಾ ಈ ಮಾಯೆ (ಒಸವ. ೧೭) ; ಕಲೆಗತೀತಂ ಸದಾಶಿವನೆಂದು ಷಡ್ಲುಣದ 
ಬಲುಸಿರಿಯನುಳ್ಳ ನಿನ್ನಂ ಕೀರ್ತಿಸುವರು (ವೀಶೈಪು. ೩-೬-೩೬). ೨. [ಶೈವ] 
ಶೈವಾಗಮದ ಮೂವತ್ತಾರು ತತ್ವಗಳಲ್ಲಿ ಒಂದು : ಶಿವ ಶಕ್ತಿ ಸದಾಶಿವ 
ಈಶ್ವರ .. . ಜಲ ಭೂಮಿಗಳೆಂಬ ಮೂವತ್ತಾಜು ತತ್ತ್ವಂಗಳು (ವಿವೇಕ. ೧೪೫). ಸಂ.) 

ಸದಾಶಿವತತ್ವ (ನಾ). ಸದಾಶಿವ ೨ : ಈಶ್ವರತತ್ತ್ವ ವಾಯುಭೇದವಾಗಿ 
ಸದಾಶಿವತತ್ವ ಆಕಾಶಭೇದವಾಗಿ . . . ಪೃಥ್ವಿತತ್ವವ ಕೂಡಲಾಗಿ ಉತ್ಪತ್ತಿ ಎಲ್ಲಿ 
ಅಡಗಿತ್ತು (ಮೋಳಿಮಾ. ೭-೨೫) ; ಶುದ್ದ ಸೃಷ್ಟಿಯಲ್ಲಿ ಉತ್ತರದಿಕ್ಕಿನ ಮನೆಯೆ ಗೋಮುಖ | 
ಅಲ್ಲಿ ನ್ಮಾಸವಾದ ಮಕಾರವೆ ಸದಾಶಿವತತ್ವ ಅದರ ಕೆಳಗಣ ಮನೆಗಳೆ ವರ್ತುಳದಂಡ | 45 

[ಸಂ.) 


15 


20 


35 


40 


(ಉದ್ಭವಾ. ೮-೬). 


೮೩೧೨ 


ಸದುಬೀಖ್‌ 


| ಸದಾಶಿವಲೋಕ (ನಾ). ಶಿವನ ಲೋಕ ; ಕೈಲಾಸ : ಬ್ರಹ್ಮಲೋಕವನೇಜ್‌ 
ವಿಷ್ಣುಲೋಕವ ಸಾರಿ ಗಮ್ಮನೆ ರುದ್ರರೀಶ್ವರಸೀಮೆಯ ನೆಮ್ಮಿ ಸದಾಶಿವಲೋಕದ 
| ಮೇಲೆ ಬ್ರಹ್ಮದ ಸೀಮೆಯ ಬಯಲೊಳಗೆ (ಶಿವಗೀ. ೧೫೨-೭೭೯). [ಸಂ.! 
| ಸದಿಯಣ್ಣನಾಚಾರಿ (ನಾ). ಒಬ್ಬಾತನ ಹೆಸರು : ಸಯಾರ ಸದಿಯಣ್ಣನಾಚಾರಿ 
| ದೇ೫್‌ಜವೆಗ್ಗಡೆ ಸಂಧಿವಿಗ್ರ(ಹಿ] ಐಚಯ್ಯನುರ . . . ಕೆಚಯ ಕಟ್ಟೆ (ಮೃಲರಿ ೬೬೧, 
[ಸದಿಯಣ್ಣ + ಇ ಆಚಾರಿ] 
ಸದಿವಾಳ (ನಾ). ಒಂದು ಸ್ಥಳದ ಹೆಸರು (7) : ಕಮ್ಮಅ ಕೇತೋಜಗ ಸದಿ 
(2ಟೌ)ವಾಳ ಕೆಯಿ ಮತ್ತರೆರಡು (ಎಇ. 1೪ ೩೫೪-೪೮ ;975). |?) 
ಸದುಂಬು (ನಾ). ಜವುಗುನೆಲ. 
ಸದುಂಬಾಗು ಎ (ನೆಲವು) ಒದ್ದೆಯಾಗು ; ತೇವವಾಗು : ಜಳಕೇಳೀದ್ರವದಿಂದೆ 
ನಾಂದ ತೆಅದಿಂದೋಲಾಡಿ ಪೂಗೊಯ್ತು ಪೂಗೊಳದಿಂದಂ ಪೊಅಮಟ್ಟು ಬಂದು 
ಶಬರೀಸಂದೋಹದಾಮೋದಿಯಪ್ಪಳಕಾನೀಕದಿನೊಕ್ಕ ನೀರ್ವನಿಗಳಿಂ ತೀರಂ 
ಸದುಂ (ಪಾಕಾಂ. ಮಂ, ಡುಂ]ಬಾಗೆ ಪೊಯ್ದಳಿಜಾಳಂಗಳಿನಿಂದ್ರ ನೀಲಮಣಿಯಂ 
ಕಟ್ಟೆರ್ದವೋಲೊಪ್ಪುಗುಂ (ಲೀಲಾವ. 
(? ./ ತಮಿ. ಚತುಪ್ಪು] 
ಸದುಕ (ನಾ). ಒಂದು ಬಗೆಯ ಕಾಳು ; ಬಾರ್ಲಿ : ಸದುಕವೆಂಬ ಕಾಳುಗಳನ್ನು 
ಅವರಿಗಳನ್ನು ತಿಂದು ಕಾಲಕಳೆಯುವುವು (ಮುಂಬಯಿ. ೩-೬೬). 
(?./ ಮರಾ. ಸತ್ತು, ಸಾತೂ/ ಸಂ. ಸಕ್ತು। 
ಸದುಕಾರಣ (ನಾ). ಒಳ್ಳೆಯ ಕಾರಣ, -ನಿಮಿತ್ತ :ಪುಂಡರೀಕದೇವನೆ ಪತಿಯಪ್ಪನೆಂಬ 
ನುಡಿಯಂ ಸದುಕಾರಣಮಾಗೆ ತಾಳ್ದ್ಹು (ಕಾದಂಉ. ೫೯೭). (ಆ ಸಂ. ಸತ್ಕಾರಣ] 
ಸದುಗತಿ (ನಾ). ಒಳ್ಳೆಯ ಗತಿ ; ಮೋಕ್ಷ : ನಾವು ನಮ್ಮಯ ಸದುಗತಿಯ 
| ಸಂಭಾವಿಸುವೆವು (ಪ್ರಥುಲೀ. ೬-೩೮) ; ಉದಕ ತಿಲ ಶ್ರಾದ್ಧಾದಿಕಂಗಳ ವಿದಿತವನೆ 
| ನಡೆಸಿದನು ನಾಕದಿ ಸದುಗತಿಯು ಸಲುವಂತೆ (ಕೌಶಿರಾ. ೪೨-೩೪). ವ ಸಂ. ಸದ್ಗತಿ] 
ಸದುಗಿರಿ (ನಾ). ಒಳ್ಳೆಯ ಬೆಟ್ಟ; ಪರ್ವತ : ಧರಣೀಂದ್ರಂ(ಣೇಧ್ರಂ) 
ಕಂಬವಂತಾ . . . ಸದುಗಿರಿವರ್ಗ್ಗಂ ಕೂಟವರ್ಗ್ಗಂ (ಕಇ. 1೪, ೧-೬ ; 1204). 
| [ಆ ಸಂ. ಸದ್ದಿರಿ] 
ಸದುಗುಣ (ನಾ). ಒಳ್ಳೆಯ ಗುಣ, - ಸ್ವಭಾವ : ಈವುದಾ ಪರಿಚಯದಡೆಗೆ 
- . . ಸದುಗುಣಾಭರಣೆಯಂ (ಇಹರ. ದೇ ೩೪-೧೯). [ಆ ಸಂ. ಸದ್ಗುಣ] 
ಸದುಗುಣಿ (ನಾ). ಒಳ್ಳೆಯ ಗುಣವುಳ್ಳವನು ; ಸದ್ಗುಣಿ : ಸಮತೆ ಶಾಂತಿ 
| ಸದುಗುಣಿಯಾಗಿ ಕ್ರಮವನಲ್‌ದು (ಶಿವಗೀ. 6೩-೪೦೪) ; ಇನ್ನು ಸುಖ್ಮಿ ತಾನೆಂದ ಹರಿ 
ಸಂಪನ್ನ ಸದುಗುಣಿ ಮಾಯ ಮೂರುತಿ ನೋಡಿ ಮನದಣಿಯೆ (ಕಾಶಿರಾ. ೨೨-೬೭). 
[ಆ ಸಂ. ಸದ್ಗುಣಿನ್‌] 
ಸದುಗುರು (ನಾ). ಒಳ್ಳೆಯ ಗುರು ; ಸದ್ಗುರು : ಜಂಗಮದೊಳಗಿರ್ದು ಭೋಗವ 
| ಮಾಡುವುದೆಂದು ಸದುಗುರು (ಪಾಕಾಂ. ಸದ್ಗುರು) ಶಂಭು ಸೋಮೇಶ್ವರನ ವಚನವ 
| - ಕೇಳಿ (ಶವಗೀ. ೨೩-೧೦೨). [ಇ ಸಂ. ಸದ್ಗುರು) 
ಸದುಗೋಷ್ಠಿ (ನಾ). ಒಳ್ಳೆಯ ಸಭೆ, - ಗೋಷ್ಠಿ : ನಂಬಿಯಣ್ಣರ ಗದುಗಾಟದ 
ಸದುಗೋಷ್ಠಿಯೊಳಿರೆಯಿರೆ (ನಂಜರ. ೧೬-೧೪೮). [ಆ ಸಂ. ಸದ್ಗೋಷ್ಠಿ] 
ಸದುಬಕುತಿ, ಸದುಭಕ್ತಿ (ನಾ). ನಿರ್ಮಲವಾದ ಭಕ್ತಿ; ಸದ್ಭಕ್ತಿ : ಯದುಕುಲೋ 
ತ್ತುಂಗರಂಗನ ಕೂರ್ತು ಕೃತಿವೇಳು ಸದುಬಕುತಿಯಲಿ ಕೇಳುವೆನು (ಮೋಹತ. ೩೮-೧). 
ಸದುಭಕ್ತಿ : ಘನಶಿವನ ಸದುಭಕ್ತಿಯಂ ಬೇಳುನುವಹುದೆ (ಬಸಪು. ೪೩-೬೦);. 
: ನಯದಿಂ ಗೃಹವನೊಂದುವಂ ರಚಿಸಿ ಸದುಭಕ್ತಿಯಿಂದ (ರಾಘಚ. ೬-೭). 
[ಆ ಸಂ. ಸದ್ಭಕ್ತಿ] 
ಸದುಬೀಯ್‌ (ಕ್ರಿ). ನೆನೆ ; ತೋಯು ; ತೇವಗೊಳ್ಳು : ಮಿಡಿಯಂ ಶುಕಾನನಂ ತಾಗೆ 
ತಗುಳ್ಲು ಸೋರ್ವ ಸೊನೆಯಿಂ ಸದುಬೀಟೆ ಮನೋಜರಾಜಧಾರಾಗೃಹದಂತದೇ 
ನೆಸೆದುದೋ ಮಧುಮಾಸದೊಳಾಮ್ರಭೂರುಹಂ (ಅೀಶಾವ. ೧೩-೪೦). ` 
[ಆ ಸದುಂಬು * ಬೀಟ್‌) 


೧೧ -೨; 889). 


೬-೭೬). 


ಸದುಭಕ್ತ ೮೩೧೩ ಸದೆಮೆಣಸು 


ಸದುಭಕ್ತ (ನಾ). ಒಳ್ಳೆಯ ಭಕ್ತ ; ಸದ್ಭಕ್ತ :ನಿಮ್ಮ ತನುಮನಧನವನಟ್‌ಯದಿರ್ದಡೆ | ಸದೆ, ತದೆ, (ಕ್ರಿ). ೧. ಕುಟ್ಟು ; ಪುಡಿಮಾಡು : "“ಸದೆ - ಈಷಚ್ಚೂರ್ಣೇ (ಜಜ್ಜು)'' 
ಸದುಭಕ್ತರಹರೇಂ ರಾಮನಾಥ (ದೇದಾವ. ೨೧-೩೫) ; ಚಿಕ್ಕಮಾದಯ್ಮನೆಂಬ ಸದುಭಕ್ತ (ಶಮಧಾ). ೨. ಹೊಸಕು ; ಉಜ್ಜು ; ತೀಡು : ಇಂದ್ರಾದಿ ನಿರ್ಜರ ನೊರಜುಗಳ ನೀವೆ 
ಹರನತಿಪ್ರಿಯಭಕ್ತಿಯುಕ್ತಿಯೊಳಿರಲು (ಬಸಪು. ೪೭-೪). (ಆ ಸಂ. ಸದ್ಭಕ್ತ) ಸದೆಯಿ ಹೋಗೆಂದು (ಕುವ್ಮಾಕ ೬-6). ೩. ಮೆಟ್ಟು ; ತುಳಿ : ಮರಗಾಲಲಟ್ಟಿ ಸದೆದು 
ಸದುಭಕ್ತಿ "ಸದುಬಕುತಿ' ನೋ. ` ನೋಡಯ್ಯಾ (ಬಸವ. ೭೨೦) ; ಮುನಿದು ಕುಲ್‌ಗಳ ಹಿಂಡ ಹೊಕ್ಕಾ ವನಮದೋದ್ದ ಜದಂತೆ 
ಸದುಮ (ನಾ). ಮನೆ ; ನಿವಾಸ : ಸದ್ಮಂ, ಸದುಮಂ (ಶಬ್ದಾನು. ೧೪೭ ವ್ಯಾಖ್ಶಾ). ಸದೆವುತ (ಕಾಶಿರಾ. ೩-೧೪). ೪. ಹೊಡೆ ; ಬಡಿ : ತುಜುವಂ ಮಗುಲ್ಸ್‌ ಮಗುಟದೆ 
[ಆ ಸಂ. ಸದ್ಮನ್‌) ತನಗಿದಿರೊಡ್ಡಿ ನಿಂದರಿನೃಪಬಲಮನರೆದು ಸದೆದು (ಪಂಪಭಾ. ೮-೧೦೪ವ) ; ಕಾರೆಯ 

ಸದುವಿನಯ (ನಾ). ಒಳ್ಳೆಯ ನಮ್ರತೆ ; ಸದ್ವಿನಯ : ಸದುವಿನಯವೇ ಮುಳ್ಳೆದ್ದು ಕಲಿಗಳನಟ್ಟಿ ಸದೆವಾಗ ಸೋರುಮುಡಿಯಾಕೆ ಗೊರವನ ನೆರೆದಳು (ಅವಚಂ. 
ಸದಾಶಿವನೊಲುಮೆ (ಬಸವ. ೨೪೪) ; ಸದುವಿನಯ ಸಂಪನ್ನವೆನಿಸುವ ಪದುಮನಾಭನ ೨೬-೧೧೧) ; ಕೆಲರನು ಸದೆದು ಕೊಂದನು (ಉತ್ತರಾ. 6-೭೩). ೫. ಗಟ್ಟಿಯಾಗಿ 
ಸೂಕ್ತಿ (ನಭಾಗ. ೩-೭-೨೧)... [ಇ ಸಂ. ಸದ್ದಿನಯ] ಶಬ್ದಮಾಡು ;ಭೋರಿಡು :ಕುದುರೆಗಳತ್ತ ಲಾಯಕೆ ಸಾರಲೊಡನಿತ್ತ ಸದೆವ ವಾದ್ಯದ 
ಸದುವು, ಸದವು (ನಾ). ಅವಕಾಶ ; ಆಸ್ಪದ : ಭೂಮಿಯೊಳು ಪದ ಹೊದ್ದಿಸಲು |10| ಗಲಭೆಯೊಳು ಮದದಾನೆಯೊಡ್ಡು ಸಾರ್ತರುತಿದ್ದುದು (ಭರಚೆ. ೨೦-೫೮). ತದ: 
ಸದುವೀವನಲ್ಲೆಂದಾಡಿ ತೋರಿಸುವ (ಜಿನಭಾ. ೬೩-೪೦). ಸದವು : ಇದೇನ ಅದಕ್ಕ ೧. ತೋರಮುಡಿವಿಡಿದು ಕುಡಿಯಂ ನಾರಂ ಸದೆವಂತೆ ತ!ಪಾಠಾಂ. ಸ)ದೆದು ಬೀಟೆಯ 
ಸದವು ಕೊಡಲಿಲ್ಲ ನೋಡು (ಬೆಳಭಾ. ೧೬೬).  !?) ಕಾಲಿಂ ಬಾರೇಟ್‌ ಬದಿಗನ.4 ವದೊಡೆ (ಯಶೋಚ. ೨-೫೦). ೪. '"ತದೆ ಎ ತಾಡನೇ'' 
ಸದುಹೃದಯ (ನಾ). ೧. ನಿರ್ಮಲವಾದ ಹೃದಯ, - ಮನಸ್ಸು : ಶ್ರೀಮದ (ಶಮಧಾ); ಅಂಬು ಕೊಂಡ ಮಲ್‌ವುಲ್ಲೆ ವೊಲಾಕೆ ನೆಲಕ್ಕೆ ಬಿಟ್ಲು ಬಾಯುಂ ಬಸಿಖೆಂಬಿವಂ 
ನಂತಚರಿತವ ಬಲ್ಲಂದದೊಳು ಸದುಹೃದಯದಿ ಸತ್ಪುರುಷರಾಲಿಸಿ (ಅನಂಚ. ೧-೪೪). ತದೆ (ಪಾಠಾ. ಬಡಿ]ದು ಕೊಂಡು (ಅರ್ಧನೇ. ೭-೧೨) ; ಬಾಯಂ ಬಸಿಟುವ ತದೆದು 
೨. ನಿರ್ಮಲವಾದ ಮನಸ್ಸುಳ್ಳವನು : ಸದುಹೃದಯನೈತಂದನಧಿಕಮನೋನು ಕೊಳುತ್ತಿರ್ದಾಗಳು ಶಂಭುಕ ಸತ್ತುದ ಕಂಡು (ಕುಮುರಾ. ೮-6). (ದೇ. ತಮಿ. ಚಟಿ, 


ಆ 


ದ್‌ೆ 
[7] 


ರಾಗದಲಿ (ನಿಧಾಗ. ೨-೪-೧೩). 1 ಸಂ. ಸದ್‌ಹೃದಯ। ಚಟೈ ; ಮಲ. ಚಟೆ ; ತುಳು. ಚದೆ, ಸದೆ ; ತೆಲು. ಚದಿಯು, ಚದುಪು, ಚದುಮು] 
ಸದೃಕ್ಷ (ನಾ). ೧. ಹೋಲುವಂತಹುದು ; ಸಮಾನವಾದುದು : ಅಕ್ಷರ ಸದೆ 'ಸೆತ್ತೆ' ನೋ. 

ಬಿಂದುಚ್ಛುತ . . . ನಿಜನಾಮಸದೃಕ್ಟಂ ಲಕ್ಷಣಮದಾಗೆ ನೆಗಟ್ಲುಂ ಪಲವುಂ | |ಸದೆಕೂಡಿಸು "ಸದೆಗೂಡಿಸು' ನೋ. 

(ಕಾವ್ಕಾವ. ೫೭೦) ; ಸುರುಚಿರಮಪ್ಪ ಮುತ್ತೆನಿಪ ದನ್ನಚಯಂಗಳದೊನ್ನು | (|ಸದೆಗ, ಸದಗ (ನಾ). (ಆಲಂ) ಕೆಲಸಕ್ಕೆ ಬಾರದವನು ; ಅಲ್ಪ ; ತುಚ್ಛ : 

ಕಾನ್ತಿಯಿನ್ನುರಗಸದ್ಯಕ್ಟವಪ್ಪ ಕಚದಿಂ . . . ಒಪ್ಪೆ (ಎಂ. ೫1. ಚಿಕ್ಕನಾ. ೪೬-೧೫ : 1171). |20 ಇದು ಮಹಾಧ್ಯ್ವರವಿಲ್ಲಿ ನೆರೆದಿದ್ದುದು ಮಹಾಕ್ಸತ್ರಿಯರು ಗೋವರ ಸದೆಗನಿಲ್ಲಿಗೆ ಶ್ರೇಷ್ಠನೇ 

೨. ಸರಿಸಮನಾದವನು ; ಸಮಾನನಾದವನು : ಶಂಕರಸದೃಕ್ಟನನುರು (ಕುವ್ಮಾಸ. ೮-೧೪) ; ಎರ್ದೆಗಿಚ್ಚನಿಕ್ಕಿ ಪೋದಾತನಲ್ಲದೆ ಮಿಕ್ಕ ಸದೆಗರ ತಂದಡೊಪ್ಪವೆನೆ 

ಕೃಪಾಕಟಾಕ್ಷನನೀಕ್ಷಿಪಳ್ಯಟ್‌ಂ ಗೃಹಮನೆಯ್ದಿ (ಪದ್ಮರಾ. ೩-೩೬). [ಸಂ. (ಮೋಹತ. ೩೦-೨೧) ; ಲೋಕವೆಮ್ಮನು ಸದೆಗರೆಂದಾಡುವುದು (ಕೋಗಯ. ೨೨-೮೮). 
ಸದೃಶ (ಗು). ೧. ಒಂದಕ್ಕೊಂದು ಹೋಲಿಕೆಯಿರುವ ; ಸಮಾನವಾದ : ಸದಗ : ಉದರಪೋಷಣೆಗೈದುಮುಚಿತಕರ್ಮಗಳುಳಿದು ಸದಗರಂತಾನಿರ್ದೆನೊಂದ 

ಪಾಂಥರ್ಗೆ ಗೋಚರಿಸಿತೊಂದು ಯಷಿವನಸದೃಶಕಾನನಂ (ಶ್ರೀರಾಮಾ. ೩೬-೨೧೩). ನೆನೆಯದೆ ರಾಮ ಲಾಲಿಪುದು (ವಂಕಾರಾ. ೪-೪-೪೪). (ಸದೆ (ಆ ಸತ್ತೆ) 4 -ಗೃ) 

(ನಾ). ೨. ಹೋಲಿಕೆಯುಳ್ಳುದು ; ಸಮಾನವಾದುದು : ಸ್ತುತಿನಿಂದೆಗಳಿಂ |25 |ಸದೆಗುಟ್ಟು, ಸದಗುಟ್ಟು (ಕ್ರಿ). ೧. ಪುಡಿಯಾಗುವಂತೆ ಕುಟ್ಟು ; ಪುಡಿಮಾಡು: 

ಸವಿವಕ್ಷಿತ ಗುಣದೊಳ್‌ ಸದೃಶಮಾಗಿ ಪೇಟ್ಟುದು ಪೆಅತಂ (ಕವಿರಾ. ೩-೯೫). ಪೊಸತಾದ ಹೊನ್ನಗನ್ನೆಯ ಬೇರ ಸದೆಗುಟ್ಟಿ ಹಸಿಯ ಹಾಲೊಳಗಿಕ್ಕಿ ಕಡಗೋಲಿನಿಂದ 

೩. ಸಮಾನನಾದವನು ; ಸಾಟಿಯಾದವನು : ಭಾಳನೇತ್ರಂಗೆ ತಾಂ ಸದೃಶನೀ | ಮರ್ದಿಸಲು ಕಡುಹಸನಾಗಿ ಬೆಣ್ಣೆ ಬಹುದು (ಸೂಪಶಾ. ೨-೪); ತೊಂಡೆಬಳ್ಳಿಯ ಸದೆಗುಟ್ಟಿ 

ಕೌಶಿಕಂ (ಶ್ರೀರಾಮಾ. ೩೦-೭೨). [ಸಂ.] | ಹನ್ನೆರಡು ಅಳಲೆಕಾಯಿ ಪುಡಿಹಾಕಿ . . . ತೆಗೆದುಕೊಳ್ಳಲು ಸನ್ನಿಪಾತ ಮುಂತಾಗಿ... 
ಸದೃಶತೆ (ನಾ). * ಸದೃಶ ೨ : ಲಿಂಗವಚೋವಿಹಿತವಿಭೇದಂಗಳ್‌ ನ್ಯೂನಾಧಿಕಂ ಮಾಣ್ಣುಂ (ಸಕವೈೆ. ೧೩೪). ೨. ನಾಶಮಾಡು ; ಸದೆಬಡಿ: ನೆಟ್ಟನೆ ಲಗ್ಗೆಗೇಟ್‌ದ 

ಗಳುಂ . ಸದೃಶತೆಯಿಂ ಸಂಗತಮಲ್ಲದುವುಂ  ದೋಷಂಗಳವುಪಮೆಗೆ ಯಥಾ |30| ಖಳರನು ಸದೆಗುಟ್ಟುವ ಪರಿಯನೇವೇಳ್ವೆ (ಕಂನಎ. ೧೪-೫೭). ಸದಗುಟ್ಟು : ೧. 

ಜನೋದ್ವೇಜನದಿಂ (ಕಾವ್ಕಾವ. ೬೬೯). (ಸಂ. ಸದೃಶತಾ। ನಾಲ್ವೆರಳು ಏಲಕ್ಕಿ, ನಾಲ್ವೆರಳು ಸಕ್ಕರೆ, ಇದಂ ಸದಗುಟ್ಟಿ ಕಾಯೊಳಗೆ ತುಂಬಿ ಅದ 
ಸದೃಶತ್ವ (ನಾ). * ಸದೃಶ ೨ : ಇನನುದ್ಕಾನಪಯೋವಿನೋದ ಸದೃಶತ್ವಕ್ಕಂ ಬಾಯಿಗೆ ಬೆಣ್ಣೆಯ ಹಚ್ಚಿ (ಎವ್ಮಎ. ೮೧). (ಸದೆ, 3 ಕುಟ್ಟು] 

ನಂದಂದವೋಲ್‌ ವನಮಾಲಾಕುಲತೀರಮಪ್ಪ ಪರಪಾರಾವಾರಮಂ ಪೊರ್ದಿದಂ ಸದೆಗುಪ್ಪೆ "ಸದಗುಪ್ಪೆ' ನೋ. 

(ಚಂದ್ರಪು. ೮-೨). (ಸಂ. ಸದೆಗೂಡಿಸು, ಸದೆಕೂಡಿಸು (ಕ್ರಿ). ಕಸವನ್ನು ಕೂಡಿಸು, - ರಾಶಿಹಾಕು : 
ಸದೃಶಯೋಗಿತಾಲಂಕಾರ (ನಾ). [ಕಾವ್ಯಮಾ] ಒಂದು ಬಗೆಯ ಅರ್ಥಾಲಂಕಾರ: |35 | ಬುಧವಾರವಾದರೆ ಸದೆಗೂಡಿಸಬಾರದೆ ? (ಗಾದ). ಸದೆಕೂಡಿಸು : ಪದೇಪದೇ 

ಸದೃಶಯೋಗಿತಾಲಂಕಾರಲಕ್ಷಣಂ. ಸ್ತುತಿನಿಂದೆಗಳಿಂ ಸವಿವಕ್ಸಿತಗುಣದೊಳ್‌ ಹೇಳಿದರೂ ಸದೆಕೂಡಿಸೋದು ಬಿಡ (ಗಾದ). (ಸದೆ (ಆ ಸೆತ್ತೆ) 3- ಕೂಡಿಸು] 


ಸದೃಶಮಾಗಿ ಪೇಟ: ನ: ಪೆಆತಂ ನುತಸದೃಶಯೋಗಿತಾಲಂಕೃತಿ ಲಕ್ಷಣಮಕ್ಕುಮಿಂತು | | ಸದೆಬಡಿ (ಕ್ರಿ). ಚೆನ್ನಾಗಿ ಹೊಡೆ ; ಥಳಿಸು : ತನ್ನ ಹೆಂಡತಿ ಜೋಡೆಯೆಂದು... ಸಾಯೆ 
ತದುದಾಹರಣಂ (2-2. ೩-೯೬). [ಸಂ.) ಸದೆಬಡಿದು ನಿಡುಗಂಭದೊಳಡಸಿ ಕಟ್ಟೆ (ಪಂಚತಂ. ೭೪-೨೧); ರಾಯನೆದ್ದು ಕಯ್ಕಾಜ 
ಸದೃಶವೃತ್ತಿ (ನಾ). ಸಮಾನವಾದ ನಡವಳಿಕೆ,- ವರ್ತನೆ : ಪ್ರವಿದಿತಹೇತುವಿನೊಳ್‌ ಸದೆಬಡಿದನೆಮ್ಮಂ ನಿರಪರಾಧಿಗಳನು (ಹಚಕಾ. ೭-೨೬). (ಸದೆ, * ಬಡಿ) 
ಸಂದವನತಿಯೊಳ್‌ . . . ಸದೃಶವೃತ್ತಿಯೊಳ್‌ ಪ್ರತಿನಿಧಾನದೊಳಮಿಷ್ಟದೊಳಂ | 4 | ಸದೆಬಡಿಗ (ನಾ). ಬಲವಾಗಿ ಏಟು ತಿಂದವನು ; ಚೆನ್ನಾಗಿ ಬಡಿಸಿಕೊಂಡವನು: 
(ಶಮದ. ೧೩೦). ಸಂ.) ಮಾಯೆ ತಾನೇ ಸುದತಿಯಾಕಾರದಲಿ ಮೋಹಿಸಿ ಸಕಲಜೀವರನು ಸದೆಬಡಿಗರನು 
ಸದೃಶಾಕ್ಟರ (ನಾ). ಹೋಲುವ ಅಕ್ಷರ ; ಸಮಾನವರ್ಣ : ಸದ್ಯಶಾಕ್ಷರವಿನ್ಮಾಸಂ | ಮಾಡಿ ಪಾದದಲೊದೆದು ಹೇಳಿದ ತೆಜದಲೆಲ್ಲರು ಬದಿಗರಾಗಿರೆ ಮಾಡುತಿರ್ಪುದು ಬಂಟ 
ಪದದೊಳ್‌ ಪಾದಂಗಳೊಳ್‌ ಪೊದಲಸ್ದೆಸೆದಿರೆ ಪೇಟ್ಟುದನುಪ್ರಾಸಂ (ಕಾವ್ಕಾವ. ೫೫೫); ರಂದದಲಿ (ಅಮೃತ. ೨-೯೫). ([ಸದೆಬಡಿ ಇ. - ಗೃ) 


ಸೆದೃಶಾಕ್ಷರಗಳಾಗಲಿ ಅಂಥ ಅಕ್ಷರಸಮೂಹಗಳಾಗಲಿ ಒಂದರ ಮಗ್ಗುಲಲ್ಲಿ ಸದೆಮೆಣಸು (ನಾ). ಪುಡಿಮಾಡಿದ ಮೆಣಸು; ಮೆಣಸಿನ ಪುಡಿ : ಮೊಸರುಪ್ಪು 
ಇನ್ನೊಂದು ಇದ್ದಾಗ ಅವುಗಳಲ್ಲಿ ಒಂದು ಬರೆಯುವಾಗ ನಷ್ಟವಾಗಬಹುದು | 45 ಸದೆಮೆಣಸು ನೀರುಳ್ಳಿಯೇಲಕ್ಕಿ ಹಸಿಯಲ್ಲವಿಕ್ಕಿ (ಸೂಪಶಾ. ೩-೧೫). 
(ಕನ್ನಸಂ. ೧೦೧). (ಸಂ. | ಸದೆ, 4 ಮೆಣಸು (ಆ ಮೆಲಸು)] 


ಸದೆಯನೂರ್‌ 


ಸದೆಯನೂರ್‌ (ನಾ). ಒಂದು ಊರಿನ ಹೆಸರು : ಕೇಶಿಭಟ್ಟರು ಸದೆಯನೂರ 
ನದಿಗವುಣ್ನ್ಣನು ತಿರ್ಬೂರ ಮಾರಗವುಣ್ಣ (ಮೈಆರಿ. ೧೯೧೯, ೧೦-೧೭ ; 900). 
[ಸದೆಯ? 4 ಊರ್‌] 
ಸದೆಯಿಸು, ಸದಸು (ಕ್ರಿ). ೧. ಬಲವಾಗಿ ಹೊಡೆಯಿಸು ; ಚನ್ನಾಗಿ ಥಳಿಸು: 


೮೩೧೪ 


ಸದ್ದಾಮುದ್ಹಾ 


ಸಾಧನೆಯಚಿಂತ್ಮನಹ ಶಂಕರನ ಸದ್ಗರುಡಿಯಲ್ಲೈದೆ (ಪರಶು. ೨೦-೨೩). 
((ಸಂ.ಸತ್‌) 4 ಗರುಡಿ) 
ಸದ್ಗುಣ (ನಾ). ಒಳ್ಳೆಯ ನಡತೆ,- ಸ್ವಭಾವ : ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಯದೆ 
ಹೋದಿರಲ್ಲಾ (ಬಸವ. ೬೩೯). [ಸಂ.] 


ಶಿವನ ಕಿಂಕರರಿಂದ ಸದೆಯಿಸಿಕೊಳುತ್ತೋಡಿ ಬರ್ಪ (ವೀಶೈಪು. ೨-೭-೪೨). | 5 |ಸದ್ಗುಣಂದಳೆ (ಕ್ರಿ). ಒಳ್ಳೆಯ ನಡತೆಯನ್ನು ಹೊಂದು,- ತಾಳು : ಸಮಾನ 


೨. ನಾಶಮಾಡಿಸು; ಹಾಳುಮಾಡಿಸು : ಮುದದಿಂದ ಪಟ್ಟಣವನು ಸೆಳೆಯೆಂದೊಡೆ | 
ಸದೆಯಿಸಿದನು ನಮ್ಮ ಬಲವ (ಕಂನಎ. ೧೬-೫). ಸದಸು : ೧. ನಿನ್ನ ಕೂಟಕ್ಕೆ | 
ಬಂದವರು ಸದಸಿಕೊಳ್ಳಲಿ (ಎಶೈಪು ೩-೨-೩೬). [ಸದೆ ೫ - ಇಸ್ಟು) 

ಸದೇಶ (ಗು).೧. ನಾಡನ್ನು ಹೊಂದಿರುವ. ೨. ಒಂದೇ ನಾಡಿಗೆ ಸೇರಿದ. 


ಸದ್ಗುಣಂದಳೆದ ವಧೂವರರ್ಕಳನೆ ಯೋಚಿಸು (ಶಾಕುಂತ. ೬೬-೧೧೫). 
[ಸದ್ಗುಣ + ತಳ್ಳ | 
ಸದ್ಗುಣವೆಖು (ಕ್ರಿ). ಎ ಸದ್ಗುಣಂದಳೆ : ಸದ್ಭಕ್ತಿ ಸದ್ದುಣವೆತ್ತನುರುತರಕೀರ್ತಿ ಭಕ್ತಿ " 
ಜನೋತ್ತಮಂ ಶಿವನಾಗಮಯ್ಯಂ (ಬಸಪು ೫೫-೨). [ಸದ್ಗುಣ 1 ಪೆಲು] 


೩. ಹತ್ತಿರದ ; ನೆರೆಹೊರೆಯ. (ನಾ). ೪. ಸಮಾಪ ; ಹತ್ತಿರ : ""ಸಮಾಪಂ |10|ಸದ್ಗುಣಿ (ನಾ). ಒಳ್ಳೆಯ ಗುಣವುಳ್ಳವನು: ಸದ್ಗುಣಿಯ ಪಾಪಾಸ್ಪದದ 


... ಸದೇಶಂ . .. ಅಪದಾಂತರಂ - ಈ ೧೮ ಸಮಾಪಂ'' (ಹಲಾಯು. ೧೧-೮). [ಸಂ.1 

ಸದೇಹ (ಗು). ೧. ದೇಹಸಹಿತವಾದ. (ನಾ). ೨. ದೇಹವನ್ನು 
ಹೊಂದಿದುದು; ಮೂರ್ತಿವತ್ತಾದುದು: ವಿಕ್ರಮೈಕರಸನನಪರಾಜಿತಂ 
ಸದೇಹಮಾದ ತನ್ನ ಪರಾಕ್ರಮಮನೆ ಕಾಣ್ಬಂತೆ ಕಂಡು (ಶಾಂತಿಪು. ೪-೩೨ ವ). |ಸಂ.] 

ಸದೈವ, (ನಾ). ಅದೃಷ್ಟವಂತ ; ದೈವಬಲವುಳ್ಳವನು : ನಳಿನನಾಭನ ಮಂತ್ರಶಕ್ತಿಯ 
ಬಲುಹು ನೀವೆ ನಿರ್ದೈವರವರಗ್ಗಳ ಸದ್ಯೆವರು ಕೆಟ್ಟಿಲನ್ನೇನೆಂದನಾ ದ್ರೋಣ 
(ಕುಮ್ಮಾಭೀ. ೧-೧೨). ೫0.) 

ಸದೈವ್ಮ (ಅ). ಯಾವಾಗಲೂ ; ಸದಾ : ಸ್ತ್ರೀಯು ಸದೈವ ಪುರುಷನ 
ಅಂಕಿತದಲ್ಲಿಯೇ ಉಳಿಯಬೇಕು (ಪ್ರಬಂಧ. ೧೧೪) ; ತಾಗಿದವ ಬಾಗಿಯಾನೆಂಬ 


ನಾಣ್ಣುಡಿಯ 'ಧೃನಿ' ಯನ್ನು ಅವನ ಕೈ ಸದೈವ ನಿಮಗೆ ತಿಳಿಸುತ್ತಲೆ ಇರುವುದು |20 


(ದೇಕನೈೆ. ೬೩). |೧- ಮರಾ. ಸದೈವ, ಸದೇವ, ಸದೇವಾ] 
ಸದೋದಿತ್ಮ (ಗು). ಸಂತತವಾಗಿರುವ ; ಶಾಶ್ವತವಾಗಿರುವ : ಪವಿಕಾಲಭಂಜನಂ 
ದ್ಕೋದ್ಮಸ್ತಭಾವ ನಿರ್ಮಲ ಸದೋದಿತ ಶಾಂತ ಜಗದೇಕ ಬೀಜಾಕ್ಷಯಂ 


(ಏಕೋಪು. ೨-೧). ([ಸಂ.) 


ಪೊತ್ತಾಕ್ಸಣದೊಳಗೆ ಬೆಳಗಾದವೋಲ್‌ (ಬಸಪ. ೪೧-೨೩) ; ಅವಳ ಕಣ್ಣಿನ ಕೊಕ್ಕೆಗೆ 
, .. ಸದ್ದುಣಿಯಾದ ಚಲುವ ಸಿಕ್ಕಿಬಿಡುತ್ತಾನೆ (ಮೂಕಜ್ಜಿ. ೧೪). |ಸಂ. ಸದ್ಗುಣಿನ್‌) 
|ಸದ್ದುಣೈಕ್ಕ (ನಾ). ಸದ್ಗುಣಗಳಿಂದ ಕೂಡಿದವನು ; ಶ್ರೇಷ್ಠ : ಪರಹಿತಚರಿತೋದಾತ್ತ 
ಕೀರ್ತಿಪ್ರಭಾವಂ ಮಿತವಾಕ್ಕಂ ಸದ್ದುಣ್ಮೆಕ್ಕಂ (ಸುಕುಮಾ. ೨-೫೧). (ಸಂ.) 


15 |ಸದ್ದುರು (ನಾ). ಒಳ್ಳೆಯ ಗುರು ; ಶ್ರೇಷ್ಠ ಶಿಕ್ಷಕ : ಚಿತ್ತವೇದ್ಕವಾಗದು ಸದ್ಗುರುವಿನ 


ಕರಣಕ್ಕಲ್ಲದೆ (ಬಸವ. 6೦೬) ; ಶಿವಯೋಗನಿಷ್ಠಾಸೀಮೆಯಲ್ಲಿ ಮದೀಯ ಸದ್ಗುರು 
ಸ್ಪಾಮಿಯಿರುಶಿರ್ದ (ಬಸಪು. ೩೫-೨೭). ಸಂ.) 

ಸದ್ಗೃಹತ್ವ (ನಾ). [ಜೈನ] ಏಳು ಬಗೆಯ ಪರಮಸ್ಥಾನಗಳಲ್ಲಿ ಒಂದು ; 
ಶ್ರಾವಕನು ಪ್ರಾಣಿಹಿಂಸೆ ಮಾಡದೆ ಮರಣಕಾಲದಲ್ಲಿ ದೇಹಕ್ಕೆ ಇಷ್ಟವಾದ 
ಆಹಾರ ಮತ್ತು ಕ್ರಿಯೆಗಳನ್ನು ತ್ಯಜಿಸಿ ಧ್ಯಾನಶುದ್ದಿಯಿಂದ ಆತ್ಮಶುದ್ಧಿಮಾಡಿ 
ಕೊಳ್ಳುವುದು : ಸಜ್ಜಾತಿ ಸದ್ಗೃಹ (ಪಾಕಾಂ. ಹೀ]ತ್ವ ಪಾರಿವ್ರಾಜ್ಮ ಸುರೇಂದ್ರತ್ವ . . - 
ಎಂಬೇಟುಂ ಪರಮಸ್ಥಾನ ನಾಮಕರ್ತ್ರನ್ಹಯ ಕ್ರಿಯೆಗಳಂ (ಅದಿಪು. ೧೫-೧೬ವ? ; 
ಸದ್ಭಹತ್ವಮುಂ . . . ಅರ್ಹಂತ್ಯಮುಂ ನಿರ್ವಾಣಮುಮೆಂಬ (ಪದವಿಯು: ::, 
ಸಪ್ರಪರಮಸ್ಥಾನೆಂಗಳ್‌ (ಚಾವುಪು. ೨೧೩). [ಸಂ.] 


ಸದೋದಿತ್ಮ (ಅ). ನಿತ್ಯವೂ ; ಸತತ : ಸದೋದಿತ ದೇವರ ಧ್ಯಾನದಲ್ಲಿ ಕಾಲ |25 |ಸದ್ಗೃಹಸ್ಥ (ನಾ). ಒಳ್ಳೆಯ ಕುಟುಂಬಸ್ಥ, - ಸಂಸಾರಿಗ : ರೋಹಿಣೀಕುಮಾರರು 


ಕಳೆಯತೊಡಗಿದಳು (ಗಂಮಾಯಿ. ೧೯೯). [ಆ ಸದೋದಿತ,./ ಮರಾ. ಸದೋದಿತ] 

ಸದೋಷ (ಗು). ೧. ಕಳಂಕದಿಂದ ಕೂಡಿದ ; ದೋಷಯುಕ್ತವಾದ: | 
ಅಗಣ್ಮಪುಣ್ಯಜನನಿವೇಶಮಾಗಿಯುಂ ಸದೋಷಾಚಾರಪ್ರಚಾರಮಲ್ತು (ಚಂದ್ರಪು. | 
೧-೬ ವು. (ನಾ). ೨. ತಪ್ಪಾದುದು ; ದೋಷಯುಕ್ತವಾದುದು : ಅವರ 
ಅಭಿಪ್ರಾಯವು ಅನೇಕ ಎಡೆಗಳಲ್ಲಿ ಸದೋಷವಾಗಿರುತ್ತದೆಂದು ಸ್ಪಷ್ಟವಾಗುತ್ತದೆ 
(wre. ೧೧೫). 2. ಕಳಂಕದಿಂದ ಕೂಡಿರುವವನು; ದೋಷಯುಕ್ತ 
ನಾದವನು : ಸಾಧಿಸಿ ವಿದ್ಧೆಯಂ ತನಗೆ ಮಾಡಿ ಸದೋಷನಿವಂ ದಲಸ್ಮದಾರಾಧನ 
ವಿಘ್ನಕಾರಿ ರಿಪುವೆಂದಸಿಖೇಟಕಹಸ್ತೆ ತೂಳ್ಡಿದಳ್‌ (ಶಾಂತಿಪು. ೯-೬). [ಸಂ.] 

ಸದ್ದಂಧಿ (ನಾ). ಒಳ್ಳೆಯ ವಾಸನೆಯುಳ್ಳುದು ; ಸುಗಂಧಿ : ವನಸಾಯಂತನ | 


ಮಲ್ಲಿಕಾಮುಕುಳಕೋಟ್ಕಗ್ರಂಗಳೊಳ್‌ ಕೂಡೆ ನೂತನಸದ್ಗಂಧಿಗಳೊಳ್‌ ಮದಾಂಧ |35 


ಮಧುಪಂ . . . ಪಾಯ್ದು ಪಾಯ್ದು (ಶಾಂತಿಪು ೭-೧೨೮). ಸಂ.) 
ಸದ್ಗಂಭೀರ (ನಾ). ಒಳ್ಳೆಯ ಗಾಂಭೀರ್ಯ : ಸದ್ಗಂಭೀರಾವೃತ ವಿಳಸದ್ದಮಕದೆ 
ನಿಂದು ಶಿವನ ಮೆಲ್ಲಡಿಗಳಿಗುದ್ಮದ್ಲುಣಭೂಷಣೆ ಸುರಿದಳ್‌ ಗದ್ದದಿಸುತೆ ಪುಳಕಿಸತ್ತೆ | 
(ಸಂ.] 


ಮ a, ಘನ 
ಸರನಿಜದಲರೆಂ (ಗಿರಿಕ. 2: -೮೦). 


ಸದ್ಧತಿ (ನಾ). ಒಳ್ಳೆಯ ಸ್ಥಿತಿ; ಮೋಕ್ಷ: ನಿರ್ಮಲಕರ್ಮವದು ಸದ್ಗತಿಗೆ ಸಾಧ್ಯ | 40 


ನೋಡಾ (ಸಿದ್ದವ. ೮೮ ೫೧೭); ಗೋತ್ರಸಂಹರಣಪಾತಕವನೊರಸುವ ಮಖವನಾ 
ವಿಪ್ರರೊಡವೆಯಿಂ ಮಾಡಲೆನಗಿಹಪರದೊಳು ಪ್ರಕಟಮೆನಿಪುವೆ ಕೀರ್ತಿ ಸದ್ದತಶಿಗಳು 
(ಜೈಮಿಭಾ. ೨-೩೩); ಪತಿಯೇ ಸದ್ಗತಿಯೆಂದು ಪತಿಯ ಪಾದಾಂಬುಜದೊಳು ಭಕ್ತಿಗೈವುದು 
ಸತಿಯರ ಧರ್ಮದ ಸಾರ (ಹದಿಬ. ೩-೪). [೫೦] 

ಸದ್ಗರುಡಿ (ನಾ) ಒಳ್ಳೆಯ ಗರುಡಿ ; ಶ್ರೇಷ್ಠವಾದ ಮಲ್ಲಶಾಲೆ : ಸಾಧನೆಗೈವ 
ಸದ್ಗರುಡಿಯೊಳ್‌ ಭೇತಾಳನಾದಂಗೆ ನೃಪಕುಮಾರರಿಗೆ (ಮೋಹಶ. ೧೭-೭೮) ; ಬಿಲುವಿದ್ಕ 


- -. ಬಹಳ ಒಳ್ಳೆಯ ಸದ್ಗೃಹಸ್ಮರು (ಹೇಮಂತ. ೩೧೧) ; ನೀವು ಒಬ್ಬ ಸದ್ಗೃಷಸ್ಮರ ಕೂಡ 
ಮಾತನಾಡುತ್ತಿದ್ದೀರೆಂಬುದನ್ನು ಮರೆಯಬೇಡಿರಿ (ಕಮನೆ. ೨೧೫). [ಸಂ.) 
ಸದ್ದ, ಸದ್ದು (ನಾ). ಶಬ್ದ ; ಗಲಾಟೆ ; ಗದ್ದಲ ; "ಸದ್ದಂಗಿಡು' ಪರಾ. ಸದ್ದು: 
ಸದ್ದು ಮಾಡಲು ಬೇಡವೊ (ಪುರಂದ. ೩-೫೨ ಪಲ್ಲವ) ; ಕತ್ಕಳಂ ; ಸದ್ದು (ಶಬ್ದಾನು. ೧೦೬ 
ಪ್ರಯೋ); ಸಾಂತಣ್ಣ ಜನರ ಸದ್ದನ್ನು ಕೇಳಿ ""ಅದೇನು ಗಲಭೆ?'' ಎಂದು 
|  ಹುಬ್ಬುಗಂಟಿಕ್ಕಿಕೊಂಡು ಪ್ರಶ್ನಿಸಿದ (ಹಾಹುತ್ತ. ೪೯). (ಪ್ರಾ, ಪಾಲಿ. ಸದ್ದ. /ಸಂ. ಶಬ್ದ! 
ಸದ್ದಂಗಿಡು, ಸದ್ದುಗಿಡು (ಕ್ರಿ). ಕಿವಿಯು ಶಬ್ದವನ್ನು ಆಲಿಸುವ ಶಕ್ತಿಯನ್ನು 
ಕಳೆದುಕೊಳ್ಳು; ಕಿವುಡಾಗು : ಬದ್ದವಣದ ಪಟ್‌ಗಳ ಕಿವಿ ಸದ್ದಂಗಿಡೆ ಮೊಲಗ 
(ಪಂಪಭಾ, ೧೨-೨೧೮). ಸದ್ದುಗಿಡು : ಕೋಲಾಹಲದೊಸಗೆಯ ವಾದ್ಯ ಮೊಳಗಿತು 
ಮೂಲೋಕ ಕಿವಿ ಸದ್ದುಗಿಡಲು (ಮೋಹತ. ೪೨-೧೯). [ಸದ್ದ * ಕಿಡು (« ಕೆಡು )) 
ಸದ್ದಡಗು (ಕ್ರಿ). ೧. ಶಬ್ದವಿಲ್ಲದಾಗು ; ನಿಶ್ಶಬ್ದವಾಗು : ಸದ್ದಡಗಿತು ವೇಳೆ ಗಂಟೆ 
ಸಾರಿತು (ಪಂದ. ೩-೧೩೧-೩) ; ಎಲ್ಲ ಸದ್ದಡಗಿತೆಂದರೆ ಗಂಗಾಪುರದಲ್ಲಿ ನಡೆದ ನಾಟಕದ 
ಗದ್ದಲ ಜಲಾಲಪುರಕ್ಕೆ ಕೇಳಿಬರುವುದು (ಸ್ಟೃತಿಚಿ. ೨೭). ೨. ಮಾತಿನ ಆರ್ಭಟವು 
|. ಅಡಗು ; ಮಾತು ಕಡಮೆಯಾಗು : ಜೋರಾಗಿ ಒಂದು ಕೂಗು ಹಾಕಿದರೆ ಅವರು 
ಗಳ ಸದ್ದಡಗುತ್ತದೆ (ರೂಢಿ). `[ಸದ್ದು (ನ ಸದ್ದ) 1 ಅಡಗು,( ಆ ಅಡಂಗು,)) 
ಸದ್ದಮುದ್ದು, ಸದ್ದುಮುದ್ದು (ನಾ). ಏನೂತಿಳಿಯದುದು ;ಮುಗ್ಧವಾದುದು; 
ಸದ್ದೆಮುದ್ದಾಗಿದ್ದ ಮೋಹ ಮಮತೆಯ ಮೂರ್ತಿ (ನಾದಲೀ. 6೩-೧). ಸದ್ದುಮುದ್ದು: 
ಸದ್ದುಮುದ್ದಾಗಿದ್ದ ನನ್ನ ರೂಪಿನ ನೆರವಿಗೆ ಬಣ್ಣ ಬರದೆ . . . ಮದುವೆಯ 
| ಮಾರ್ಕೆಟ್ಟಿನಲ್ಲಿ ನನ್ನ ಭಾವ ತಗ್ಗಿ (ದೀಪನಿ. ಆ). (7 


45|ಸದ್ದಾಮುದ್ದಾ (ಅ). ಯದ್ವಾತದ್ವಾ : ಸೌಂದರ್ಯ, ನಿಲುವು, ಈ ದೇವರುಗಳಿಗೆ 


| ಇಲ್ಲ. ಸದ್ದಾಮುದ್ದಾ ಇವೆ (ದಿಲ್ಲಿಪ. ಬಾ). [ವ ಸದ್ದಮುದ್ದು) 


ಸದ್ದಿಲಿ ೮೩೧೫ ಸದ್ಭೀತಿ 


ಸದ್ದಿಛಿ (ಗು). ೧. ಶಬ್ದವಿಲ್ಲದ ; ಪ್ರಶಾಂತವಾದ : ಆಲಿಸು ಸದ್ದಿಲಿ.ಕಣಿವೆಯ | |ಸದ್ದಾರ್ಮಿಕ (ನಾ). ಒಳ್ಳೆಯ ಧರ್ಮದಲ್ಲಿ ನಿಷ್ಠೆಯುಳ್ಳವನು. ಹಂ, 
ಪೆಂಪು ಹೆಚ್ಚಲು ಹರಿವುದು ಗಾನದ, ಇಂಪು «ಕೊಳಲು. ೨೨-೭). (ನಾ). ೨. ಸದ್ಭಗೆವೆ£ (ಕ್ರಿ). ಒಳ್ಳೆಯ ಮನಸ್ಸನ್ನು ಹೊಂದು: ನಗೆಮೊಗದಬಲೆಯರಂದೆತ್ತಿದರು 
ಶಬ್ದವಿಲ್ಲದಿರುವುದು; ನಿಶ್ಶಬ್ಹವಾದುದು: ಹೂವಳ್ಳಿಮನೆ "ಗಾಳ್‌' ಎಂದು ಸದ್ಭಗೆವೆತ್ತ ಮುತ್ತಿನಾರತಿಯ (ಮೋಹತ. ೨೬-೧೫). [ಸದ್ಭಗೈ 4 ಪೆಜು] 
ಸುಡುಗಾಡಿನಂತೆ ಸದ್ದಿಲಿಯಾಗಿತ್ತು (ಮರಮ. ೭೩೧). [ಸದ್ದು (« ಸದ್ದ) 4 - ಇಲ್ಲಿ] | |ಸದ್ದುದ್ದಿ (ನಾ). ಒಳ್ಳೆಯ ಬುದ್ದಿ, - ಜ್ಞಾನ : ನೀಂ ಹರನ ಕೃಪೆಯಿಂದಲಖಿಲ 

ಸದ್ದಿಲಿತನ (ನಾ). ನಿಶ್ಶಬ್ದವಾಗಿರುವ ಸ್ಥಿತಿ; ಮೌನ : ಮುಂದುಮುಂದಕೆ | $ | ಸಂಪದಂಗಳ ಗಳಿಸಿ ಸದ್ದುದ್ಧಿಯಂ ಬಯಸದೆ ಮರುಳಾದೆ (ವೆಂಕಾರಾ. ೫-೧೭-೩೦) ; 


ಪರಿಯಲೇಕನಾದತೆಯಾಯ್ತು ಕಿವಿಗೆ ಸದ್ದಿಲಿತನಂ ಮಸಣದಾ (ಶ್ರೀರಾಮಾ ೩೭೬-೩೯೬). ಬಹುಕಾಲಮರಮನೆಯ ಸುಖಸೋಮಪಾನಮಂಗೈದು ಪಲ್ಲಟವಾಯ್ತೆ ಸದ್ಬುದ್ಧಿ ? 
[ಸದ್ದಿಲಿ 4 - ತನ] (ಶ್ರೀರಾಮಾ. ೬೨-೨೨೭). ಸಂ.) 

ಸದ್ದಿವಾಲ, ಸದ್ದೀವಾಲ (ನಾ).೧. ಪಟ್ಟಣದ ನ್ಮಾಯಾಧೀಶ ; ಮ್ಮುಜಿಸ್ಟೇಟು: | |ಸದ್ಬೋಧ (ನಾ). ಒಳ್ಳೆಯ ತಿಳಿವಳಿಕೆ,- ಅರಿವು : ನೀಂ ಭುವನತ್ರಯತಿಳಕರಮಳ 

(82. ೨. ಮೇಲಧಿಕಾರಿ ; ಮೇಲ್ವಿಚಾರಕ : ಕಾಮಾಟಿ ಚೆಂಗೂಲಿಗಳು ಸಹಾ ಸದ್ಭೋಧ ಸುಧಾರ್ಣವಪೂರ್ಣಚಂದ್ರರವನತದಿವಿಜನರೋರಗರನನ್ಮಸಾಮಾನ್ಯಗುಣರ್‌ 


ಅವರವರ ಸದ್ದಿವಾಲರ ಸಮೇತ ಸಮಯ ಬಿದ್ದ ಹಾಗೆ ಕೆಲಸಮಾಡಲು ಬರುತಿರಲಿ | 10 (ಯಶೋಚ. ೪-೪೮). [ಸಂ.] 

(ಪೇಟೆಮು. ೩). ಸದ್ದೀವಾಲ : ೨. ಮೇಲುವಿಚಾರಣೆಗೆ ಸದ್ದೀವಾಲರು ಎಂದು | [ಸದ್ಭಕ್ತ (ನಾ). ಒಳ್ಳೆಯ ಭಕ್ತ,- ಆರಾಧಕ : ಒಡೆಯರಾಡುವ ಮಾತ ಕಡೆ 
ನೇಮಕವಾಗಿದ್ದರು (ಮಾಮರಾ. ೧೭). ಪರಿಯಂತರ ಕೇಳಿ ಇದಿರುಹೋಗಿ ಕಿಂಕರನಾಗಿ 'ಬಿನ್ನಹವ ಮಾಡುವ . ಸದ್ಭಕ್ತರ 
(— ಆರ. ಮರಾ. ಸಂದೀವಾಲ ಎ ಒಂದು ಹುಪ್ಹೆ,-ಅಧಿಕಾರ] ' ` ತೋಜಯ್ಮಾ (ಬಸವ. ೪೪೯) ; ಅರಸನಾಕ್ಷಣದೊಳಾ ಮದನಾಂತಕನ ಸದ್ಭಕ್ತ 

ಸದ್ದಿಸು (ಕ್ರಿ). ಶಬ್ದಮಾಡು ; ಗಲಾಟೆಮಾಡು :ತಲ್ಲಣವೇತಕೆ ಪ್ರೇಯಸಿ? ರುಲ್ಲನೆ (ಪಾಠಾಂ. ಸದುಭಕ್ತ) ನಂ ಕರೆತರಿಸಿಯಿಂತೆಂದ (ಬಸಪು. ೫-೪೨). [ಸಂ.] 
ನೂಪುರ ಸದ್ದಿಸೀ ಸದ್ದಿಸೀ . . . ಇರುವೆಡೆ ಸೂಚಿಸು ರೂಪಸೀ (ನಡದಾ. 1೪೨೧,  |15/ಸದ್ಭಕ್ತಿ (ನಾ). ಪರಿಶುದ್ಧವಾದ ಭಕ್ತಿ; ನಿರ್ಮಲ ಭಕ್ತಿ: ಅನಂದದಿಂದಂ 
[ಸದ್ದು (ಆ ಸದ್ದ) 4 - ಇಸು) ದಿವಿಜಪರಿವೃತಂ ಬಂದು ಸದ್ಭಕ್ತಿಯಿಂದಂ ರಾಗಂ ಕೈಗಣ್ಮಿ ಪೊಣ್ಮುತ್ತಿರೆ 
ಸದ್ದಿ €ವಾಲ "ಸದ್ದಿ ವಾಲ' ನೋ. (ಸುಕುಮಾ. ೯-೩) ; ಭಕ್ತರಂದು ತಪಂಗಳಂ ಸದ್ಭಕ್ತಿ ರತಿಯಲಿ ಮಾಡಿ (ಬಸಪು. ೪೩-೫೪). 


ಸದ್ದು "ಸದ್ದ' ನೋ. [ಸಂ.] 
ಸದ್ದುಗಿಡು "ಸದ್ದಂಗಿಡು' ನೋ. ಸದ್ಭವ್ಯ (ನಾ). [ಜೈನ] ಒಳ್ಳೆಯ ಶ್ರಾವಕ : ಭಾಸುರ ಸುರನರ ಸದ್ಭವ್ಯಸೇವ್ಯಂ 


ಸದ್ದೇಹಿ (ನಾ). ನಿರ್ಮಲವಾದ ದೇಹವುಳ್ಳವನು : ಪ್ರಾಣಲಿಂಗ ಲಿಂಗವಾಗಬಾರದು ನಿವಹದನುಭವದಿಂದ ಸದ್ಭವ್ಯರಿಗೆ ಬೋಧಿಸುವನವನೆ ಆಚಾರಿಯನು (ಜರಾಮು. ೨-೭). 
ಲಿಂಗ ಪ್ರಾಣವಾಗಬಾರದು ಇದಲ ದ್ವಂದ್ವ್ಯವನಳಿದ ಸದ್ದೇಹಿಗೆ ನಮೋ ನಮೋ [ಸಂ. 
ಎಂಬೆ (ಮೋಳಿಮಾ. ೮೪-೩೩6). (ಸಂ. ಸದ್ದೇಹಿನ್‌] ಸಪ್ಭಾವ (ನಾ). ೧. ಇರುವಿಕೆ ; ಅಸ್ತಿತ್ವ : ಸದ್ಭಾವ ಎ ಅಸ್ತಿತ್ವ, ಶೋಭನತ್ವ 
ಸದ್ಮಮ್ಮಗುರು (ನಾ). ಒಳ್ಳೆಯ ಆಚಾರವನ್ನು ಬೋಧಿಸುವ ಗುರು ; ಮತ್ತು ಪ್ರಾಧಾನ್ಯ (ಧ್ವನ್ಮಾಲೋ. ೨೫ ಅಡಿಟ). ೨. ಒಳ್ಳೆಯ ಮನಸ್ಸು, - ಚಿತ್ತ : 
ಸದ್ಧಮ್ಮಗುರುಸಂತಾನಾನ್‌ ಸಂದ್ವಿಗ ಗಣತಾನಯಾನ್‌ (ಎಕ. ॥, ೨೯-೨ ; 700). 25 | ಮೂವತ್ತಾುಂ ಗುಣಂಗಳ್ತಮಗಮರ್ದಿರೆ ಸಂದೈದುಮಾಚಾರದೊಳ್ಸದ್ಭಾವಂ ಕೈಗಣ್ಮೆ 
[ಆ ಸಂ. ಸದ್ದರ್ಮಗುರು। ಶಿಷ್ಕಾಚರಣ ವಿಧಿಗಳಂ ತಿರ್ದಿ (ಆದಿಪು. ೧-೩) ; ಗುರುವಿಗಾನಂದದಿಂ ಸುವಿವೇಕನಿಂದು 
ಸದ್ಧರ್ಮ (ನಾ). ೧. ಒಳ್ಳೆಯ ನಡವಳಿಕೆ, - ಆಚಾರ : ಸದ್ಮರ್ಮವತ್ಸಳರ್‌ ಮೈಯಿಕ್ಕಿ ಸದ್ಭಾವದಿಂದೆ (ಮನೋವಿ. ೨-೨೧). ೩. ಒಳ್ಳೆಯತನ; ಸುಗುಣ : 
ಮತಿಶುದ್ದತೆ ನಿಲೆ ನಂದಗುಪ್ತರಿತ್ತೊಡೆ ಸುಖಸಂವೃದ್ಧಿ . . . ಸಿದ್ಧಾಚಳದೊಳ್‌ ಬಸವನಿಹ ಸ!ಪಾಕಾಂ.ಶ)ದ್ಧಾವವಂ ವೀಕ್ಷಿಸುತ ನಲಿದು (ಬಸಪು. ೩೫-೮). ೪. ಒಳ್ಳೆಯ 
(ಶಾಂತಿಪು. ೪-೯೫) ; ತಿಳಿಪಿ ಭವ್ಮರ್ಗೆ ಸದ್ಧರ್ಮ ಕರ್ಮಾಶ್ರಯ ತತ್ತ್ವಾತತ್ತೃಭೇದಂ ಅರಿವು- ಜ್ಞಾನ : ಶ್ರೀಗುರುವೇ ಸಾಕ್ಷಾಚ್ಛಿವನೆಂಬ ವಿಶ್ವಾಸವೇ ಸದ್ಭಾವಮಕ್ಕುಂ 
ಗಳನೊಡರಿಸಿ (ಚಂದ್ರಪು. ೧-೪); ಸದ್ದರ್ಮವಾಂಛೆಯಿಂ ತನ್ನ ಬಡತನದೊಂದು ದುರ್ಧರಂ |30| (ಎವೇಕ. ೧೮). ೫. ಒಳ್ಳೆಯ ಜ್ಞಾನವುಳ್ಳವೆನು ; ಜ್ಞಾನಿ : ಭಕ್ತಿಸ್ಮ್ಶಲದ ಮರ್ಮವನು 
ಹಿಂಗಿ (ಸಮ್ಮಕಾ, ೧೧-೩೬). ೨. ಒಳ್ಳೆಯ ನಡವಳಿಕೆಯುಳ್ಳವನು : ಸಂಶುದ್ಧರೀ ಲೋಕಕ್ಕೆ ನಿಶ್ಚಿಂತವ ಮಾಡಿ ತೋಟ್‌ದ ತನ್ನ ಪದದುನ್ನತವ ಏಕೈಕ ಸದ್ಭಾವರಿಗಿತ್ತ 
ದುಸ್ತರಸಂಸಾರಾಬ್ದಿಯಿಂದಂ ಪೊಅಮಡಿಸುಗೆ ಸದ್ದರ್ಮರಾಚಾರ್ಯರೆಂದುಂ ಎನ್ನ ಗುರು (ಸಿದ್ಧವ. ಕ. ೫೪-೧೭೬). |ಸಂ.) 
(ಸುಖಮಾ. ೧-೩) ; ಪತಿಯಂ ಸಕಲಕಲಾಸಂಯುತನಂ ಸದ್ಮರ್ಮನಂ ವಿವೇಕಿಯ ಸದ್ಭಾವಂಬೇಜ (ಕ್ರಿ). ಒಳ್ಳೆಯ ಭಾವನೆಯನ್ನು ಹೊಂದು : ಅಂತಲ್ಲದಿನ್ನಾವಂ 
ನಾನೀಗತಿಗಳದಜ್ಜನೊಳ್‌ ದುರ್ಮತಿಯಿಂ ಕೂಡಿದೆನೆನುತ್ತ ದು:ಖಿತೆಯಾದಳ್‌ ಪೊಲ್ಲದಿದೊಳ್ಳಿತೆಂದಜೌವನಾತಂ ಕೇಳ್ತಪಂ ನಿನ್ನ ಸದ್ಭಾವಂಬೆತ್ತುಪದೇಶಮಂ ಕೆಳೆಯ 
(ನನ್ನಚಾ. ೭.೯೯). ([ಸಂ.) 35 ಪೇಟ್‌ನ್ನಂದಿಗಂ ಕೇಳ್ಳನೇ (ಕಾದಂಪೂ. ೮೫೦). [ಸದ್ಭಾವ + ಪೆಜು] 
ಸದ್ಭರ್ಮಚಾರಿಣಿ (ನಾ). ಗಂಡನೊಂದಿಗೆ ಧಾರ್ಮಿಕವಿಧಿಗಳಲ್ಲಿ ಸಹಭಾಗಿ ಸದ್ಭಾವನ (ನಾ). ಒಳ್ಳೆಯ ಮನಸ್ಸುಳ್ಳವನು : ಆವ ವರ್ಣದಲುದಿಸಿರಲು 
ಯಾಗುವವಳು; ಧರ್ಮಪತ್ನಿ; ಹೆಂಡತಿ: ""ದಾರಂ ಕಳತ್ರಂ ಗೃಹಂ ಸದ್ಭಾವನನೆ ಪಾವನನು (ಗಗತಾ. ೧೪-೩೬). [ಸಂ. ಸದ್ಭಾವನಾ) 
ಗೃಹಿಣ ಸದ್ದರ್ಮಚಾರಿಣಿ ವಧು . . . ಕುಟುಂಬಿನಿ ಪತ್ನಿ ಮಹಿಳೆಯೆನೆ ಹೆಂಡಿತಿಗೆ | [ಸದ್ಭಾವನೆ (ನಾ). ಒಳ್ಳೆಯ ವಿಚಾರ ; ಸದಭಿಪ್ರಾಯ : ಅವರಲ್ಲಿಯೂ 
ನಾಮಮಕ್ಕುಂ'' (ಮಂಗರಾ. ೯೦-೬). "ಸಧರ್ಮಚಾರಿಣಿ' ಪರಾ. ಒಮ್ಮೊಮ್ಮೆ ಸದ್ಭಾವನೆಗಳು ಮೂಡಿ ಮಿನುಗುತ್ತವೆ (ಗುರುಣೆ. ೪೫). [ಸಂ. ಸದ್ಭಾವನಾ] 
[ಆ ಸಂ. ಸಧರ್ಮಚಾರಿಣೀ। 40 |ಸದ್ಭಾವಪ್ರಸಾದ (ನಾ). [ವೀಶೈ] ಹನ್ನೊಂದು ಬಗೆಯ ಪ್ರಸಾದಗಳಲ್ಲಿ ಒಂದು; 
ಸದ್ಧರ್ಮತೆ (ನಾ). ಎ ಸದ್ದರ್ಮ ೧ : ಭರತನ ನೀತಿ ಧರ್ಮಜನ ಸದ್ಭರ್ಮತೆ | |, ಪ್ರಸಾದವನ್ನು ಒಳ್ಳೆಯ ಭಾವನೆಯಿಂದ ಸೇವಿಸುವುದು : ಅನಾದಿಕುಳ 
ವರಮನುಗಳ ಸನ್ಮಾರ್ಗ (ಇಚಸಾಂ. ೪-೩೪). (ಸಂ. ಸದ್ಧರ್ಮತಾ। ಸನ್ಮತವಾದ ಏಕಾದಶ ಪ್ರಸಾದದ ಕುಳವ ತಿಳಿವಡೆ . . . ನವಮದಲ್ಲಿ ಸದ್ಭಾವಪ್ರಸಾದ 
ಸದ್ದಾತುಜ್ಞ (ನ). ಒಳ್ಳೆಯ ಧಾತುಗಳ ಬಗ್ಗೆ ತಿಳಿದವನು : ಧಾತುಜ್ಜರ್‌ ಸಂತತ (ಚನ್ನವ. ಕ. ೩೮೭-೮೧೯); ಪ್ರಸಾದವನ್ನು ಸದ್ಭಾವದಿಂದ ಸೀಮುವಡೇ ಸದ್ಭಾವಪ್ರಸಾದವು 
ತನುಧಾತುಜ್ಞರ್‌ ಭೂರಿಸಾರಧಾತುಜ್ಞರ್‌ ಸದ್ದಾತುಜ್ಜರ್‌ ನೆರೆದಿರ್ದರ್‌ ಕೌತುಕ. (ಶಿವಾಕೋ ೧೧೭). [ಸಂ.) 
ಹಮ್ಮಾರವೀರರಾಜನ ಸಭೆಯೊಳ್‌ (ಹಮ್ಮಾರ. ೨-೧೧೩). "ತಮುಧಾತುಜ್ಞ' ಪರಾ. |45 ಜು (ನಾ). ಅತಿಯಾದ ಅಂಜಿಕೆ : ಮಲಪರ್ಸ್ಸದ್ಭೀತಿಯಿಂ ಕಣ್ಣವಯವದೊಳು 


ಸದ್ದುಮುದ್ದು "ಸದ್ದಮುದ್ದು' ನೋ. 20| ... ರಕ್ಷಿಕ್ಕೆ ಶಾಂತೀಶನೆಮ್ಮಂ (ಶಾಂತಿಪು. ೧-೧) ; ಅನುಪಮ ಚಾರುಚರಿತದ 
(ಸಂ. - ವೇಳೆಗೊಣ್ಣರ್‌ (ಸೌಇಇ. xx, ೪೯-೨೪ ; 1076 ?). [ಸಂ.) 


ಸದ್ಭ್ವಾಂತ ೮೩೧೬ ಸದ್ವಂಶ 


ಸದ್ಭ್ರಾಂತ (ಗು). ಚೆನ್ನಾಗಿ ಬೀಸುತ್ತಿರುವ : ಸದ್ಭಾಂತಸಮಾರಣೋತ್ತಿ ಶು ಬ್ರಹ್ಮ ಮೂರ್ತುಪಾಸಳೆಗಳು (ಎವೇಕ. ೬೨). "ವಾಮದೇವ' ಪರಾ. ೩. ಐದು 
ವಿಶಾಳವಿಳೋಳತರಂಗರೇಖೆ (ಪಂಪಭಾ. ೩-೫೭). (ಸಂ. | ಬಗೆಯ ಬ್ರಹ್ಮಮಂತ್ರಗಳಲ್ಲಿ ಒಂದು: ಸದ್ಮೋಜಾತ ವಾಮದೇವ ಅಘೋರ 
ಸದ್ಮ (ನಾ). ೧. ಮನೆ ; ನಿವಾಸ : ಪ್ರಕಾಶಪ್ರದೀಪಸುಧಾಸದ್ಮವಿಚಿತ್ರಭಾಜನ | ತತ್ಪುರುವ ಈಶಾನವೆಂಬ ಪಂಚಬ್ರಹ್ಮಮಂತ್ರಂಗಳಂ (ಎವೇಕ. ೭೫); ಆ ಮಂತ್ರಂಗಳೊಳಗೆ 


ವಿಭೂಷಾನೀಕಮಂ ಕೊಟ್ಟು (ಪಂಠಾಮಾ. ೧-೬೬) ; ಸುರಗಂಧರ್ವ . . . ಸ್ತ್ರೀಸದ್ಮ ದೊಳ್‌ ಸದ್ಯೋಜಾತಾದಿ ಪಂಚಬ್ರಹ್ಮಮಂತ್ರಂಗಳಿಂ ಯಥಾಕ್ರಮದಿಂದ ಕಾಮಿಕ ಮೊದಲಾದ 
. ಜಸಂಬಡೆದಳೋ (ಸುಕುಮಾ. ೫-೫೮). ೨. ಪೀಠ : ಆಸನ : ಪದ್ಮಸದ್ಮಸ್ತಿತ | 5 ೨೮ ತಂತ್ರಗಳು ಪುಟ್ಟಿದವು (ದಶಟೀ. ೩೦-೯). [ಸಂ.1 
ಸರ್ವಗ ಸಕಲೇಶ ಪದ್ಮಾವತಿ ಪಾಲಿಸೆನ್ನ (ಶತಸಾಂ. ೬೩-೧೨). ೩. ಗುಡಿ ; ದೇಗುಲ. | |ಸದ್ಯೋನ್ಮುಕ್ತ (ನಾ). ಯಾವ ಬಂಧನವೂ ಇಲ್ಲದೆ ಬಿಡುಗಡೆಯಾಗಿರುವವನು; 
೪. ನಿಲ್ದಾಣ ; ನೆಲೆ. (ಸಂ. ಸದ್ಮನ್‌। | ವಿಮುಕ್ತ: ಲಿಂಗಸುಖಪ್ರಸನ್ನ ಪ್ರಸಾದವ ಸ್ವೀಕರಿಸಿದ ಶರಣನೇ ಸದ್ಮೋನ್ಮುಕ್ತ 
ಸದ್ಮಿ (ನಾ). ಗೆಡ್ಡೆ ; ಗೆಣಸು : ""ಕಂದಂ ಸದ್ಮಿ ಸೂರಣಮೆನಿಕ್ಕು'' (ಮಂಗರಾ. ೪೧-೩೫). | ನೆಂಬುದು (ಮೋಳಿಮಾ. ೨೬೩-೮೧೪) ; ಮುಟ್ಟಿತೆಲ್ಲ ಪರುಷದ ಸೋಂಕು ಒಡನೆ 
[ಸಂ.! | ನುಡಿದವರೆಲ್ಲರೂ ಸದ್ಯೋನ್ಮುಕ್ತರು (ಅವಚಂ. ೧೭೬-೭೮೫). ಸಂ.) 
ಸದ್ಯ (ಅ). ೧. ಕೂಡಲೆ, ತಕ್ಷಣ ಎಂಬರ್ಥದಲ್ಲಿ ಬಳಸುವ ಒಂದು ಅವ್ಯಯ: | 10 | ಸದ್ಯೋನ್ಮುಕ್ತಿ (ನಾ). ಯಾವ ಬಂಧನವೂ ಇಲ್ಲದೆ ಬಿಡುಗಡೆಯಾಗಿರುವುದು; 
ಘಟ್‌ಯಿಕ್ಕುಂ ಜಲಧೀಶಮಂಡಲದ ದೋಷಂ ಸದ್ಯಮತ್ತಿಂದ್ರಮಂಡಳದೋಷಂ | ವಿಮುಕ್ತಿ : ಅಮರಗಣಂಗಳು ಮುನಿದು ಎನ್ನ ಕೈಲಾಸಕ್ಕೊಯ್ದರೆ ಸದ್ಮೋನ್ಮುಕ್ತಿಯ 
ದಿನಸಪ್ರಮಕ್ಕೊಗೆಗುಂ (ಲೋಕೋಪ. ೪-೮೯); ನೆಲಬೇವು ಹಿಪ್ಪಲಿ ಕಟುಕರೋಹಿಣಿ . ತೋಜಲೆಂದು ಮತರ್ತ,ಕ್ಕೆ ಮರಳಿ ತಂದ ಸಂಗನ ಬಸವಣ್ಣನೆ ಗುರುವೆನಗೆ 
ಸಮಭಾಗವಾಗಿ ಕಷಾಯವಿಕ್ಕಿ ಕೊಡಲು ಸದೃದಲ್ಲಿ ಬರುವ ಜ್ವರಂ ಗುಣಮಕ್ಕುಂ | | 
(ಸಕವೈ.೧೧೦). P ಇದು ಕನ್ನಡದಲ್ಲಿ ನಾಮಪದದ ಅರ್ಥದಲ್ಲೂ ಬಳಕೆಯಲ್ಲಿದೆ. 
೨. ಅಂತೂ ಎಂಬರ್ಥದಲ್ಲಿ ಬಳಸುವ ಸಮಾಧಾನಸೂಚಕ ಅವ್ಯಯ : 
ಸದ್ಮ-ದೇವರು ದೊಡ್ಡವನು ಎಂದು ತಾಯ್ತನದ ಉದ್ವೇಗದಿಂದ ಚೀಣಿತಾಯಿ 


(ವಚಸಂ. ೫೭೭-೮) : ಶರಣಜನ ಸುರತರುವೆ ಗುರುವೆ ಸದ್ಮೋನ್ಮುಕ್ತಿಯಿರವೆ . . . ಸಲಹು 
(ರಾಘಚ. ೪-೩೧). [ಸಂ.) 

15 |ಸದ್ಯೋನ್ಮುಕ್ತೆ (ನಾ). ಯಾವ ಬಂಧನವೂ ಇಲ್ಲದೆ ಬಿಡುಗಡೆಯಾಗಿರುವವಳು; 
ವಿಮುಕ್ತೆ : ಆಕೆ ಸದ್ಕೋನ್ಮುಕ್ತೆಯಾಗಿ ಹಿಂತಿರುಗಿದಳು (ಶರಚ. ೨೨೯). 


ಬಡಬಡಿಸಿದಳು (ಆತ್ಮಾರ್ಪ. ೨೨) ; ಸದ್ಮ ಬಂದೆಯಲ್ಲ ಮಗು ಒಳ್ಳೆಯದಾಯ್ತು | (ಸಂ. ಸದ್ಮೋನ್ಮುಕ್ತಾ] 

(ಪುನರು. ೬೪). (ಸಂ. ಸದ್ಮಸ್‌] | |ಸದ್ಯೋಪಾಯ (ನಾ). ಕೂಡಲೆ ಹೊಳೆಯುವ ಉಪಾಯ ;ತಕ್ಷಣದ ಉಪಾಯ: 
ಸದ್ಯಃಫಲ (ನಾ). ಕೂಡಲೆ ದೊರಕುವ ಫಲ,- ಪ್ರಯೋಜನ : ""ಸಾಂದದೃಷ್ಟಿಕಂ, ತಂದೆ ಜಗಲಿಯಿಂದ ತನ್ನ ಹೆಸರು ಕೂಗಿದ್ದು ಕೇಳಿಸಿ, ದೇವಯ್ಯ ಸದ್ಮೋಪಾಯವೊಂದನ್ನು 

ಸದ್ಮಃಫಲಂ - ಈ ೨ ಆಗಳಂತೆಯಪ್ಪ ಫಲಂ'' (ಹಲಾಯು. ೨೦-೧೧೭); ಕೆಲವು ಪಾಪಗಳಿಗೆ |20 |. ನಿರ್ಣಯಿಸಿ (ಮರಮ. ೭೮೬). [ಸಂ.1 

ಸದ್ಯಃಫಲವಾಗುವುದು (ಆರ್ಯಧ. ೧೧೮). . (ಸಂ.] |ಸದ್ಯೋಮುಕ್ತಿ (ನಾ). ಎ ಸದ್ಯೋನ್ಮುಕ್ತಿ: ಪರಮ ವೈದಿಕ ವೈದಿಕಗಳಿಂದ 


ಸದೃಸ್ಕ (ಗು). ೧. ಈಗಿನ ; ತಕ್ಷಣದ. ೨. ಹೊಸತಾದ ; ಇತ್ತೀಚಿನ. (ನಾ). ಬೇಕು (ಸಾತ್ಟಿವಿ. ೪6); ಅರ್ವಾಚೀನವೇದಾಂತದಲ್ಲಿ ಮೋಕ್ಷದ ಈ ಭಾವನೆಯು 


ಸದ್ಯಕ್ಷಾರ "ಸರ್ಜಕ್ಷಾರ' ನೋ. | ವೇದಪುರುಷನಿಗೆ ಪ್ರಯೋಜನಮೇನೆನಲು ಸದ್ಮೋಮುಕ್ತಿ, ಕ್ರಮಮುಕ್ತಿಗಳೆಂದಟ್‌ಿಯ 
೩. ಹೊಸದು ; ನವೀನವಾದುದು : ""ಪ್ರತ್ಮಗ್ರಂ, ಸದೃಸ್ಕಂ - ಈ ೨ ಸಜ್ಜುಕಂ'' ಸದ್ಯೋಮುಕ್ತಿಯೆಂದೂ ಜೀವನ್ಮುಕ್ತಿಯೆಂದೂ ಎನಿಸಿತು (ತತ್ವಪ್ರಾ. ೬೩). [ಸಂ.) 


(ಹಲಾಯು. ೧೨೬-೭೦). [ಸ0.) 25 |ಸದ್ಯೋವಧು (ನಾ). ವಿವಾಹದ ಸಮಯದಲ್ಲಿ ಉಪನಯನವಿಧಿಯನ್ನು 
ಸದ್ಯಸ್ತನ (ಗು). ಎ ಸದ್ಮಸ್ಯ ೧ : ಸ್ತನಸಂಗಮಿರಲ್‌ ಸದ್ಮಸ್ರನಸಂಗಂ ನೆಗಲ್ಲು | | ಪಡೆದವಳು : ಸ್ತ್ರೀಯರು ಬ್ರಹ್ಮವಾದಿನಿಗಳು, ಸದ್ಕೋವಧುಗಳು ಎಂದು 
ಮೆಮ್ಮೊಳಧಿಪತಿಗೆ . .. ಎನುತುಂ ಕಿನಿಸುವವೋಲ್‌ ನಿಮಿರ್ದು ಕನ್ನೆಯಂಗುಳಿಯೆಸೆಗುಂ | | ಎರಡು ಬಗೆ. . . ಸದ್ಕೋವಧುಗಳಿಗೆ ವಿವಾಹಸಮಯ ಪ್ರಾಪ್ರವಾದರೆ ಯಥೋಚಿತ 
(ಜಗವ. ೧೦-೨೦). [ಸ0.1 | ಉಪನಯನಮಾತ್ರವನ್ನು ಮಾಡಬೇಕೆಂದು ವಿಧಿಸಿರುವರು (ಹಿಂದಸಾ. ೧೫೯). 
i 
H 


ಸದ್ಯಾಜಮಾನ (ನಾ). ಉತ್ತಮನಾದ ಯಜಮಾನ ; ಶ್ರೇಷ್ಠನಾದ ಒಡೆಯ: | (ಸಂ. ಸದ್ಕೋವಧೂ। 
ತದ್ಮಾಗಮೊಂದುಬರಿಸಕೆ ಮುಗಿವುದನ್ನೆಗಂ ಸದ್ಮಾಜಮಾನದೀಕ್ಷೆಯನವನಿಪಂ ತಾಳ್ವನು Ie (ನಾ). ಒಳ್ಳೆಯ ಪ್ರೀತಿ, - ಅನುರಾಗ : ಸಲೆ ಸದ್ರತಿಯೊಳ್‌ ನೆರೆದಿಂತು 
(ಚೈಮಿಭಾ. ೮-೧೦). [ಸಂ.] ನೂತನಂ ಮನಸಿಜನೆಂಬಮೋಲ್‌ . . . ಅನುರಾಗಮನಾವಗಮುಂಟುಮಾಡುವಂ 
ಸದ್ಯಾನುಭವ (ನಾ). ಆ ಕ್ಷಣದಲ್ಲಿ ಆಗುವ ಅನುಭವ :ಕಎ ಚಂದ್ರೋದಯವನ್ನು | | (ಚಂದ್ರಪು ೭-೩೬). [ಸಂ.1 
ನೋಡುವಾಗ ಅವನ ಅಂತರಂಗದಲ್ಲಿ ಚಂದ್ರನನ್ನು ಕುರಿತ ಅನೇಕ ಭಾವನೆಗಳು | ಸದ್ರಿ “ಸದರಿ” ನೋ. 
ಸದ್ಮಾನುಭವದಲ್ಲಿ ಸೇರ್ಕೆಗೊಳ್ಳಬಹುದು (ಸಾಂದಸ. ೧೩). (ಸಂ. | |ಸದ್ರುಚಿ (ನಾ). ಒಳ್ಳೆಯ ರುಚಿ : ಕುಸುಮದೊಳಿರ್ಪ ಸೌರಭದ ವೋಲ್‌ . . . 
ಸದ್ಫೋಫಘೃತ (ನಾ). ಆಗತಾನೆ ಕಡೆದ ಬೆಣ್ಣೆಯನ್ನು ಕಾಯಿಸಿದ ತುಪ್ಪ ಜ್‌ ಶಶಿಯೊಳಗಿರ್ಪ ಚಂದ್ರಿಕೆಯವೋಲ್‌ ಫಲದೊಳ್‌ ನಲಸಿರ್ಪ ಸ(ಪಾಠಾಂ. ತದ್ರುಚಿ 
ತಾಜಾತುಪ್ಪ : ಶಾಲ್ಮಾನ್ನ ಸದ್ಕ್ಮೋಫೃತ ಹಸನಾದ ದೋಸೆಯುಂಡಲಿಗೆ . . .| | ಪ್ರಸರದವೋಲ್‌ (ನಂಬರ. ೧೨ ಸೂಚನೆ). [ಸಂ.] 


ಅರ್ಪಿಸಿದರಂಬಿಕೆಗೆ (ಕಂಸವಿ. ೨೨-೨೯). (ಸಂ.] ಸದ್ರುತ (ನಾ). ವೇಗವನ್ನು ಹೊಂದಿರುವುದು ; ವೇಗಸಹಿತವಾದುದು : 
ಸದ್ಯೋಜಾತ (ಗು). ೧. ಆಗತಾನೆ ಹುಟ್ಟಿದ ; ನವಜಾತ : ಸದ್ಮೋಜಾತಶಿಶುವಿನ ರೌದ್ರವಹ್ನಿಸುರ ಪಾವಕಂ ಕ್ಷುದ್ರಮಲ್ಲದಿರೆ ನಾಮದಿಂ ಭದ್ರಕಂ ಸರಸಿಜಾನನೇ 
ಲಲಾಟಪಟ್ಟದಂತೆ ನೀನು ನಿರ್ಮಲರಹಸ್ಮಮಯ (ಇಪ್ಪ. ೨೩೨). (ನಾ). ೨. ಅದೇ | ಸದ್ರುತಂ [ಪಾಠಾಂ. ಸದ್ರಸಂ] ಲಯಪದಕ್ರಮಂ (ಛಂದೋಂಬು. ೨-೧೦೩). [ಸಂ.] 
ತಾನೆ ಹುಟ್ಟಿದ ಕರು. ೩. ಆಗತಾನೆ ಕಡೆದ ಬೆಣ್ಣೆ; ತಾಜಾಬೆಣ್ಣೆ. | 40|ಸದ್ರೂಪ (ನಾ). ೧. ಒಳ್ಳೆಯ ಆಕಾರ,- ರೂಪ : ಸುದತೀ ಸದ್ರೂಪಮಂ ತಾಳ್ವಿದ. 
೪, ಈಶ್ವರನ ಐದುಮುಖಗಳಲ್ಲಿ ಒಂದು : ಮಣ್ಣೆಲ್ಲಾ ಮಹಾದೇವನ ವನಜಭವಪ್ರೇಯಸೀನಾಮಮಂ ತಾಳ್ವಿದ . . . ವಾಕ್ಸುಂದರಿ (ಸುಕುಮಾ. ೧-೭). 
ಸದ್ಮೋಚಾತಮುಖನೋಡಾ (ಸಿದ್ದಮ ಕ. ೯6-೫೮೫) ;ಪರಶಿವನ ಸದ್ಮೋಜಾತಮುಖದಿಂದೆ ೨. ಒಳ್ಳೆಯ ಆಕಾರವುಳ್ಳವನು; ಸುರೂಪಿ: ಶಿವನು ಸಮಸ್ತಪ್ರಪಂಚಕ್ಕೆ 
ಪೃಥ್ವಿತತ್ವ ಹುಟ್ಟಿತ್ತು (ಅಖಂಡೇ. ೩೯-೮). ೫. ಶಿವ; ಈಶ್ವರ: ಉಪ್ಪರಗುಡಿ ಕಾರಣನಾಗಿ ತನಗೆ ಅನ್ಕಕಾರಣವಿಲ್ಲದುದರಿಂದ ಸದ್ರೂಪನಾಗಿರುವನು (ಶಿವಾಸೂ. ೧೮ 
ನಂದಿವಾಹನ ಸದ್ಮೋಜಾತನ ಬಾಗಿಲ ಮುಂದೆ ಸಾರುತ್ತೈದಾವೆ ನೋಡಾ (ಬಸವ. ೫೩೦). ಎಚಾರ) ; ಆತ್ಮನು ಸದ್ರೂಪನು. ಜೀವನು ಚಿದ್ರೂಪನು (ಭಾರದ. ೨೩೬). |ಸಂ.) 


೬. ಉಪಾಸನೆಗೆ ಯೋಗ್ಯವಾದ ನಾಲ್ಕು ವಿಧವಾದ ಬ್ರಹ್ಮ ಮೂರ್ತಿಗಳಲ್ಲಿ | «5 | ಸದ್ವಂಶ (ನಾ). ೧. ಒಳ್ಳೆಯ ಕುಲ,- ವಂಶ : ಸದ್ವಂಶದತ್ತಣಿಂ ಪುಟ್ಟಿದಂ 
ಒಂದು : ತತ್ಪುರುಷ ಅಘೋರ ವಾಮದೇವ ಸದ್ಮೋಚಾತವೆಂಬ ಚತುರ್ವಿಧ (ಶಮದ. ೧೩೧ ಪ್ರಯೋ); ಸದ್ವಂಶದಲಿ ಜನಿಸಿದ ಮಹಿಮನಿರೆ ಲೋಕಾಂತರದ ಸುಖವಹುದು 


ಸದ್ವನಜವನ ೮೩೧೭ ಸಧಾರ 


(ಕುವ್ಕಾಉ. ೪-೯೦). ೨. ಒಳ್ಳೆಯ ಬಿದಿರು : ಸದ್ವಂಶದೊಳು ಬಂದ ಬಿಲ್ಲಿಗೆ ಹೇಗಿದೆ | (ಪಂರಾಮಾ. ೧೨-೭೬). ೧, ೨ : ಕಳಂಕರಹಿತಂ ಸದ್ಭತ್ತದಿಂದಂ ತಿರಸ್ಕರಿಪಂ 
ಪರರೆದೆ ಸೀಳುವ ಗುಣವು ಸದ್ವಂಶದೊಳು ಬಂದ ಖಳನಿಗೆ ಹಾಗಿದೆ ಪರರೆದೆ ಸೀಳುವ ಚಂದ್ರನನೊಳ್ಳುವೆತ್ತ ಬುಧಚಂದ್ರಂ ಸಂತತೋತ್ಸಾಹದಿಂ (ಎಕ 111. ಶಿವಮೊ. ೪; 1122). 
ಗುಣವು (ಇಂಚಾಪ. ೨೧೭-೭೪). [ಸಂ.] ೩. ಒಳ್ಳೆಯ ನಡತೆಯುಳ್ಳವನು : ತಕ್ಕನುದ್ವತ್ತನಪ್ಪುನ ಸಂಸರ್ಗದಿನಪ್ಪ 
ಸದ್ವನಜವನ (ನಾ). ಒಳ್ಳೆಯ ತಾವರೆಗಳಿಂದ ಕೂಡಿದ ಕೊಳ : ಅನುಯೋಗ ಸಂಪದಮುಮಂ ಸದ್ಭೃತ್ತರೇಗೆಯ್ವರೋ (ಪಂರಾಮಾ. ೧೨-೭೬).  [ಸಂ.1 
ಕುಸುಮಪಾದಪಮನೇಕನಯಲತಿಕಮಂಗಫಲಮಹಿಜಂ ಸದ್ವನಜವನಂ (ಆದಿಪ. ೧-೧೦). | 5 |ಸದ್ವೃತ್ತಿ (ನಾ). ೧. ಒಳ್ಳೆಯ ನಡತೆ, - ಆಚಾರ : ನುತ ಜಾತಿ ನೀತಿ ಲಕ್ಷಣ 
[ಸಂ.1 ಮ ಗುಣರಸವಲಂಕೃತಿ ಸರಸೋಕ್ತಿ ಸದ್ವೃತ್ತಿ (ಇಚಿಸಾಂ. ೧೭-೯೫). ೨. [ಕಾವ್ಯಮಾ) 
ಸದ್ವಸ್ತು (ನಾ). ಒಳ್ಳೆಯ ವಸ್ತು ,- ಪದಾರ್ಥ : ಸದ್ವಸ್ತುಭಾಜನನಪ್ಪೆನ್ನೊಳೆ (ಅಕ್ಷರಗಳ) ಒಳ್ಳೆಯ ರಚನೆ, - ಬಂಧ : ಪದ್ಮಂ ಸಮಸ್ತಜನತಾಹೃದ್ಕಂ 
ಮಾಲ್ಬುದಾಕೆಗೆ ವಿವಾಹೋದ್ಕೋಗಮಂ ರಾಗದಿಂ (ಚಂದ್ರಪು ೬-೨೧). (ಸಂ.) | ಪದವಿದಿತ ಪಾದನಿಯಮನಿವೇದ್ಮಂ ವಿದ್ಯಾಪಾರಪರಾಯಣಮಾದ್ಯಂ ಸದ್ವೃತ್ತಿವೃತ್ತ 
ಸದ್ವಾಜಿ (ನಾ). ಒಳ್ಳೆಯ ಜಾತಿಯ ಕುದುರೆ : ರಣಪ್ರೋದ್ಭವ ಶೌರ್ಯಾಟೋಪದಿಂದಂ | ಚಾತ್ಕಾಯತ್ತಂ (ಕರಾ. ೧-೩೧). (ಸಂ) 


ಬಗೆಯೆ ನಿಜದೆ ಸದ್ವಾಜಿಯಾಗಿಲ್ಲು (ಎಕ..೪॥.ಕಡೂರು. ೬೬-೪೨ :172). [ಸಂ.ಸದ್ವಾಜಿನ್‌) | 10 | ಸದ್ವ ಷ್ಟಿ (ನಾ). ಒಳ್ಳೆಯ ಮಳೆ ; ಹದವಾದ ಮಳೆ : ಧರಣೀನಾಥನೆ ನಿನ್ನ 
ಸದ್ವಾದ (ನಾ). [ಬೌದ್ಧ] ಒಳ್ಳೆಯ ತರ್ಕ ; ಉಚಿತವಾದ ವಾದ : ಶೂನ್ಮಂ ದೇಶಗಳೊಳಿಂದ್ರಂ ಮಾಳ್ಕೆ ಸದ್ವೃಷ್ಟಿಯಂ (ಶಾಕುಂತ. ೧೧೫-೧೯೭) : ಸದ್ಭೃಷ್ಟಿಯನ್ನು 
ತತ್ತ್ವಂ ಎಂದರೆ ತತ್ತ್ವವಿಲ್ಲವೇ ಇಲ್ಲವೆಂದರ್ಥವು. ಈ ವಾದಕ್ಕೆ ಅಸದ್ವಾದವೆಂದು ಕೊಡುವ ಇಂದ್ರನೇ . . . ಹತ್ತುಜನ ಪುತ್ರರನ್ನು ಕೊಡು (ಆರ್ಯಧ. ೧೩೮). (ಸಂ. 
ಹೆಸರು. ಬಾಕಿ ದರ್ಶನಗಳಿಗೆಲ್ಲಾ ಸದ್ವಾದಗಳೆಂದು ಹೆಸರು (ಒಂದಾ. ೪೬). "ಅಸದ್ವಾದ' | |ಸದ್ವೇದ್ಯ (ನಾ). [ಜೈನ] ಇಂದ್ರಿಯಸುಖವನ್ನು ಒದಗಿಸುವುದು : ಕ್ಷಮೆಯುಂ 
ಪರಾ. ಸಂ. . - . ಸದ್ವೇದೃದಾಸ್ರವಂ ತಾನಕ್ಕುಂ (ಸುಕುಮಾ. ೮-೧೭). [ಸಂ.] 
ಸದ್ವಾಸನೆ (ನಾ). ಒಳ್ಳೆಯ ಕೆಲಸ ಮಾಡಬೇಕೆಂಬ ಆಸೆ : ಸಲ್ಲಲಿತ ಸದ್ವಾಸನೆ |15|ಸದ್ವ ಖಯ (ನಾ). ಒಳ್ಳೆಯ ಕೆಲಸಗಳಿಗಾಗಿ ಹಣವನ್ನು ಖರ್ಚುಮಾಡುವುದು: 
ಗಳನು ಮೆಲ್ಲನಭ್ಮಾಸವನು ಮಾಡುವನೊಳ್ಳಿತಹ ಮಾರ್ಗದಲಿ ನಡೆದು ಮುಮುಕ್ಸುವೆ | | ಅವರು ಸಾರ್ವಜನಿಕಹಣವನ್ನು ಸದ್ದ ಯ ಮಾಡಿದರು (ರೂಢಿ). [ಸಂ.] 
ನಿಸುವನು (ಅಮೃತ. ೧-೨೫). ಸಂ. ಸದ್ವಾಸನಾ। ಸದ್ವ್ಯವಹಾರ (ನಾ). ಒಳ್ಳೆಯ ವ್ಯವಹಾರ ; ಉತ್ತಮವಾದ ವ್ಯಾಪಾರ. (ಸಂ.। 
ಸದ್ವಿಜ (ನಾ). ೧. ಒಳ್ಳೆಯ ಬ್ರಾಹ್ಮಣ, - ದ್ವಿಜ : ಲೋಕದೊಳ್ಗೆಗಟ್ದ ಪಟ್ಟಲ | |ಸದ್ದ್ಯಾಪಾರ (ನಾ). ಇ ಸದ್ವ್ಯವಹಾರ. (ಸಂ. 
ಸದ್ವಿಜರೇಂ ಕೃತಾರ್ವರೋ (ಸಾಇಇ. 206 ೫೭ -೧೪:1೦84) ;ಶ್ರುತಿವೆತ್ತ ಸದ್ವಿಜರೊಂದುಕೋಟಿ ಸದ್ದ್ರತಿ (ನಾ). ಶ್ರೇಷ್ಠವ್ರತಿ : ಎಕೃತಿವುಳಿದು ಸಂಪ್ರತಿಬಲದ ಸದ್‌ವ್ರತಿಯ ಸಮತೆಗೆ 
ಜಗತ್ತಿನಲಿ ಮಾಹೇಶ್ವರಂಗೆ ಸಮಾನವಲ್ಲ (ಬಸಪು ೫೫-೫೫). ೨. ಒಳ್ಳೆಯ ಹಲ್ಲು : [20 ಪುರಜನಂ ವಿಸ್ಮಯವಿದೆನುತಿಹರು (ಬಸಪು. ೩೮-೩೧). (ಸಂ.ಸದ್ವ್ವತಿನ್‌] 


“ಸದ್ವಿಜಕುಳೋಪಶೋಭಿ' ಪರಾ. 10.) | [ಸದೃತೆ (ನಾ). ಒಳ್ಳೆಯ ವ್ರತಗಳನ್ನು ಪಾಲಿಸುವವಳು : ಸುದತಿಯನಮಳ 

ಸದ್ದಿಜಕುಳೋಪಶೋಭಿ (ನಾ). ೧. ಒಳ್ಳೆಯ ಬ್ರಾಹ್ಮಣರ ವಂಶದಿಂದ | | ಬೋಧಾನಂದಮತಿಯನೂನಧೃತಿಯನಮಂದಸಮತಿಯನಸಮಶೈವಾಚಾರ 
ಶೋಭಿಸುವವನು. ೨. ಒಳ್ಳೆಯ ಹಲ್ಲುಗಳಿಂದ ಶೋಭಿಸುವವನು. ೧, ೨: ಸದ್ವತೆ(ಪಾಠಾಂ. ತಿಯ . . . ತನ್ನ ಸತಿಯೆಂ ಕಾಣುತ (ಬಸಪು. ೧೧-೩೨). 
ಮುಖಕಮಳದಂತೆ ಸದಿಜಕುಳೋಪಶೋಭಿಯುಂ . . . ಯಾಮ್ಮದಿಶೆಯಂತ | (ಸಂ. ಸದ್ದ್ರತ) *- - ಎ] 


ಧರ್ಮಪ್ರಭಾವವಿಭಾವಿತಮುಮೆಂಬ  ಮಹನೀಯಮಹಿಮೆಯಂ ತಳೆದು 
(ಪಪ್ಪಪು. ೯-೩೦ವ). (ಸಂ. ಸದ್ದಿಜಕುಲೋಪಶೋಭಿನ್‌) 


25 |ಸಧರ್ಮ, (ಗು). ೧. ಧರ್ಮದಿಂದ ಕೂದಿದ ; ಧರ್ಮಸದಿತವಾದ. (ನಾ). 
೨. ಧರ್ಮದಿಂದ ಕೂಡಿರುವುದು ; ಧರ್ಮಸಹಿತವಾದುದು. 


ಸದ್ದಿದ್ಕೆ (ನಾ). ಒಳ್ಳೆಯ ಅರಿವು, - ಜ್ಞಾನ : ಇದು ಮುನ್ನಂ ನಿನ್ನ (ಹಂ. ಸಧರ್ಮನ್‌] 
ಕೆಟ್ಟುಂಗುರದಡೆಯನದಂ ಪೇಟ್ಹ ಸದ್ದಿದೆ ತಾನಿಂತಿದು ಮುನ್ನಂ (ಸುಖಮು. ೪-೨) ;| |ಸಧರ್ಮ (ನಾ). ೧. ಸಮಾನಗುಣ ; ಸಮಾನಧರ್ಮ : "“ಸಧರ್ಮ - 
ನೀಡಿದನು ಕುಶಿಕತನಯಂ ರಾಮಚಂದ್ರಂಗೆ . . . ಮಂತ್ರ ಸದ್ದಿದ್ದೆಯಂ ವಿಧರ್ಮಗಳೆಂದರೆ ಸಮಾನಗುಣದವು ಎರುದ್ಧಗುಣದವು, ಎಂದರ್ಥ'' ( ಆರ್ಯಧ. ೧೨). 
(ಶ್ರೀರಾಮಾ. ೩೧-೯೧). [ಸಂ.) 30| ೨. ಸಮಾನ ಆಚರಣೆಗಳಿಂದ ಕೂಡಿರುವ ವ್ಯಕ್ತಿ ; ಸಂಗಾತಿ : ಕಾಮುಕೀ 
ಸದ್ವಿಧಿ (ನಾ). ಒಳ್ಳೆಯ ನೇಮ, - ಕಟ್ಟುಪಾಡು : ಬಹುವಿಧ ಪದಪದಾರ್ಥಂಗಳಂ ಕಾಮುಕರೆ ಸಧರ್ಮರಾಗೆ (ಶಾಂತಿಪು. ೭-೧೦ವ) ; ವೀರಣಂದಿಸಿದ್ದಾನ್ತಚಕ್ರವರ್ತಿಗಳ 
ಸದ್ವಿಧಿಯೊಳಾ ವೈಜವ್ವೆ . . . ಗಡಣಿಸಿ ವಿಧುಧರಾಕೃಶಿಯಂ ತಪೋಧನನಿಧಿಯನರ್ಚಿಸಿ ಸಧರ್ಮ್ಮರಪ್ಪ ಬಾಹುಬಲಿಸಿದ್ದಾನ್ತಿದೇವರ್‌ (ಮೈಆರಿ. ೧೯೨೯, ೧೪-೨೦ ; 1236). [ಸಂ.] 
(ಬಸಪು ೫೨-೫). (50. ಸಧರ್ಮಚಾರಿಣಿ (ನಾ). ಗಂಡನೊಂದಿಗೆ ಧಾರ್ಮಿಕವಿದಿಗಳಲ್ಲಿ 
ಸದ್ವಿನಯ (ನಾ). ೧. ವಿನಯದಿಂದ ಕೂಡಿದ ಒಳ್ಳೆಯ ನಡವಳಿಕೆ : ಇವರ ಸಹಭಾಗಿಯಾಗುವವಳು ; ಸಹಧರ್ಮಿಣಿ ; ಹೆಂಡತಿ : ""ದಾರಾಃ . . . 
ಸದ್ವಿನಯ, ಗುಣ. ವಿದ್ವತ್ತು, ಹಿರಿಮೆಯನ್ನು . . . ವರ್ಣಿಸಿದ್ದಾನೆ (ನೊಳಂಬ. ೬೩). |35 ಸಧರ್ಮಚಾರಿಣೀ . . . ಗೃಹಾ - ಈ ೧೩ ಹೆಂಡತಿ'' (ಹಲಾಯು. ೮೧-೩೪೦). 
೨. ಒಳ್ಳೆಯ ನಡವಳಿಕೆಯವನು ; ವಿನಯವಂತ : ಪ್ರಯುತಯುತಂ ಸದ್ವಿನಯಂ [ಸಂ.ಸಧರ್ಮಚಾರಿಣೀ। 
ನಯವಾಕ್ಬ್ರಸರಂ . . . ನೆಗಟ್ಹಂ ಧಾತ್ರಿಯೊಳ್‌ ಶಾಂತಿನಾಥಂ (ಸುಕುಮು. ೧-೫೧) : | |ಸಧರ್ಮಿ (ನಾ). - ಸಧರ್ಮ,೨:ನೀನುಮಾನುಂಸಧರ್ಮಿಗಳ್‌ (ಪಾಕಾಂ. ಸದ್ಮರ್ಮಿಗಳ್‌, 
ಕಾಳಿವುಯ್ಕನಾಯಕತನಯಂ ಸದ್ವಿ!ನ]ಯಂ ದ್ಕೈರ್ಯಮಹೀಬಭೃದ್ವರ್ಯ ಸಧರ್ಮರೆಂದು ] ಎಂದಟ್‌ಯೆ (ಜೀವಸಂ. ೫೬-೧೪) ; ಪಾತಕವೈದುಮಂ ಬಿಡು ಸಧರ್ಮಿ 
(ಕಇಆ. ೭೪-೧೨-೮೧ ; 117೧). |ಸಂ.) ಗಳಲ್ಲಿ ದಯಾಪರರ್ಕಳೊಳ್‌ (ನನ್ನಟಾ. ೬-೨೭೩). [ಸಂ.ಸಧರ್ಮಿನ್‌) 
ಸದ್ವಿನಿಯೋಗ (ನಾ). ಒಳ್ಳೆಯ ಬಳಕೆ ,- ಉಪಯೋಗ : ವಿರುಮಕಾಲವನ್ನು |40 ಸಧವೆ (ನಾ). ಗಂಡನಿರುವವಳು ; ಮುತ್ತೆ ದೆ : ಗಜಮುಖನೇ ನಿನಗಂದಿಗೆ 
ಸದ್ವಿನಿಯೋಗಪಡಿಸಿಕೊಳ್ಳುವುದು (ಶಿಕ್ಷದ. ೧೯೫). (ಸಂ.) ಮದುವೆ ನಿನ್ನಿಂದಾವಪ್ಸರಸಿಯು ಸಧವೆ (ಗಣೇಶ. ೫-೧೧೬) `; ತಾನು ವಿಧವೆ : ಇಷ್ಟು ದಿನ 
ಸದ್ವಿಷೇಕ (ನಾ). ಒಳ್ಳೆಯ ವಿವೇಚನೆ ,- ವಿವೇಕ : ಎನ್ನ ಸದ್ವಿವೇಕವೇ ವಸ್ತ್ರ ಬಿಳಿಯ ಬಟ್ಟೆ ಉಟ್ಟವಳು ಈಗ ಸಧವೆಯ ಸೋಗನ್ನು ಹಾಕಬೇಕಾಗಿದೆ (ಎರಸೆ. ೬೯). 
ಎನ್ನ ಸತ್ಯವೇ ದಿವ್ಕಾಭರಣ (ಅವಚಂ. ೨೦೬-೯೨೭) :ಕ್ಟಾತ್ರದುಸ್ತಾಮಸಮಡಸಿದವಂಗಕ್ಕುಮೇ *ವಿಧವೆ' ಪರಾ. (ಸಂ.ಸಧವಾ। 
ಸದ್ವಿವೇಕ೦ (ಶಬತಂ. ೪: ೫೫). ಸಂ. ಸಧಾರ (ನಾ). ಬಲಯುತ ; ಶೂರ : ಫಡಫಡೆಲವೋ ಪಾರ್ಥ ರಾಯನ 


ಸದ್ಭೃತ್ತ (ನಾ). ೧. ಶ್ರೇಷ್ಠವಾದ ವೃತ್ತ, - ವರ್ತುಲ. ೨. ಒಳ್ಳೆಯ ನಡತೆ,-- | ಆ ತುಡುಕಲಹುದೇ ಕೂಟ ಗಿರಿಯಲಿ ಕಡಲು ಹೂಳುವುದೇ ಸಧಾರನಲಾ ಮಹಾದೇವ 
ಆಚಾರ : ಸದ್ಮೃತ್ತಮಂ ಬಿಟ್ಟೊಡಣ್ಣನುಮಂ ಬಿಟ್ಟು ವಿಭೀಷಣಂ ತೊಲಗಿ ಪೋದಂ (ಕುವ್ಕಾಕ. ೨೪-೨೬). [?/ ಮರಾ. ಸಧರ * ಸ್ಥಿರ] 


ಸಧಾರತನ 


ಸಧಾರತನ (ನಾ). ಶೂರತನ ; ವೀರತ್ವ : ಆರು ಪೊಗಳುವರನಿಲಸುತನ 
ಸಧಾರತನವನು (ಕುವ್ಮಾಕ. ೨೦-೫). [ಸಧಾರ “- - ತನ] 
ಸನ್‌ (ನಾ). ವರ್ಷ ; ಶಕ ; ಸಾಲು : ತಾರೀಖು ೩೧ನೆಯ ಮಾರ್ಚ್‌ ಮಾಸ ಸನ್‌ 
೧೭೯೩ ಉ ಬರೆಸಿಕೊಟ್ಟದ್ದು (ರಾಜೇಂದ್ರ. ೫೪) ; ಶತ - ೧೮೧೬, ಸನ್‌ ೧೮೯೪ 
(ಮುಂಬವ್ಕಾ. ಮುಖಪತ್ರ). [€- ಪಾರ. ಆರ. ಹಿಂ. ಮರಾ. ಸನ್‌) 
ಸನ 'ಸೊನ' ನೋ. 
ಸನಂದ (ನಾ). ೧. ಆನಂದಸಹಿತವಾದುದು; ಸಂತೋಷದಿಂದ ಕೂಡಿದುದು. | 
೨. ಬ್ರಹ್ಮನ ಮಾನಸಪುತ್ರರಲ್ಲಿ ಒಬ್ಬ; ಒಬ್ಬ ಯಷಿಯ ಹೆಸರು: ಸನಕ ಸನಂದಾದಿ | 
ಮುನಿಜನಂಗಳೆಲ್ಲರೂ. . . ಸತ್ಮರೆಂಬುದು ಹುಸಿ (ಅವಚಂ. ೧೧೨-೫೦೫) ;ಏಕಾದಶೀರುದ್ರರು | 
ಸನಂದ ಶುಕಾದಿ ಮುನಿವರರು . . . ಬಂದರು (ಬಸಪು. ೧-೪೨). ಸಂ.) 
ಸನಂದನ (ನಾ). ೧. ಆನಂದದಿಂದ ಕೂಡಿರುವವನು. ೨. ಎ ಸನಂದ ೨: 
ಜಮದಗ್ನಿ ಭೃಗು ಸನಂದನ ಕುತ್ಸ . . . ಮುನಿಮುಖ್ಯರಿರ್ದರು (ಹಚಕಾ. ೨-೪) ; ಸನಕ 
ಸನಂದನ ಸನತ್ಸುಜಾತರು ಬಂದು . .: . ಓಲೈಪರು (ಪುರಂದ. ಧಾ. ೧-೧೭೩-೨); ಗಗನ 
ಗುರುವೆ ಸನಂದನಾಖ್ಯನು (ಗಗತಾ. ೧-೧೧). [ಸಂ.) 
ಸನಕಿಸೊಪ್ಪು (ನಾ). ಒಂದು ಬಗೆಯ ಸಸ : (ಮೈಔಗಿ ೫೪-೧೧೦೧). 
[ಸನಕ್ಕಿ 4 ಸೊಪ್ಪು) | | 
ಸನಗು, ಸಣಗು (ನಾ). ೧. ಸಾಮಾನು; ಸರಂಜಾಮು: ಸಾಹುಕಾರ | 
ವಾಸಪ್ಪಯ್ಕನವರು ದಿಂಬಿಗೆ ಒರಗಿ ಕುಳಿತರೆ ಎದ್ದೇಳುವವರಲ್ಲ. ಸನಗುಗಳನ್ನು ತಂದು 
ತೋರಿಸಲು ಆಳುಗಳಿದ್ದಾರೆ (ಜಾರುದಾ. ೨೬). ೨. ಬಟ್ಟೆ ; ವಸ್ತ್ರ : ನಮ್ಮ ನಮ್ಮ 
ಮನೆಗಳಲ್ಲಿ ನೇಮ ಮಾಡುವ ಸನಗು ೧ಕ್ಕೆ ೧ ಕಾಸು ಪ್ರಕಾರ ಶ್ರೀಸ್ವಾಮಿಗಳವರಿಗೆ | 20 
ಕೊಡಲುಳ್ಳವರು (ಎಕ. 1,5) ಆನೇಕ. ೧೦೭-೬ ; 1802) ; ಸನಗು ತೀರದ ಮೇಲೆ ತಡವೇ? 
ಕುಯ್ದ ಕೂಡಲೆ ತಡೆವುದು (ಹಾಡುಪಾ. ೫-೪). ೩, ಒಡವೆ; ಆಭರಣ: ಒಬ್ಬ 
ಪತ್ತಾರನಿಗೆ ಒಂದು ಸನಗು ಮಾಡಿಕೊಡೆಂದು ಕೊಟ್ಟರೆ ಅವರು ಮಾಡಿಕೊಟ್ಟ 
ಸನಗು ತಮಗೆ ಪರಿಣಾಮವಪ್ಪಿದರೆ ಇಟ್ಟುಕೊಂಬುವರು (ವಚಸಂ. ೧೨೬-೧೦೭). 
ಸಣಗು : ೨. ಪೀತಾಂಬರ, ಶೀರೆಖಣ, ಧೋತರ ಮುಂತಾದ ಸಣಗುಗಳೂ ಹುಟ್ಟುತ್ತವೆ | 25 
(ಧಾಠಜಿ. ೨೦). [೯-ಮರಾ, ಸಣಗ, ಸಣಂಗ, ಸನಗ. ಸನಂಗ] 
ಸನತ್ಕುಮಾರ (ನಾ). ೧. ಬ್ರಹ್ಮನ ಮಾನಸಪುತ್ರರ” ಒಬ್ಬ ; ಒಬ್ಬ ಯಷಿಯ 
ಹೆಸರು : ಸನತ್ಕುಮಾರ ನಳಕೂಬರ ಕಂತುನಿಭಂ ನೃ2. -_ ಒಂ (ಪುಪ್ಪಪು. ೪-೭೦) ;ಸನಕ 
ಸನಂದನ ಸನಾತನ ಸನತ್ಸುಜಾತ ಸನತ್ಕುಮಾರ (ಎವಕ. ೨೭೪). ೨. [ಜೈನ] ಹದಿನಾರು 
ಬಗೆಯ ಸ್ವರ್ಗಗಳಲ್ಲಿ ಒಂದು : ಸೌಧರ್ಮ ಈಶಾನ ಸನತ್ಕುಮಾರ ಮಾಹೇಂದ್ರ 
ಬ್ರಹ್ಮ ಬ್ರಹ್ಮೋತ್ತರ ಲಾಂತವ ಕಾಪಿಷ್ಠ ಶುಕ್ರ ಮಹಾಶುಕ್ರ ಶತಾರ ಸಹಸ್ರಾರ 
ಅನತ ಪ್ರಾಣತಾರಣಾಚ್ಮುತಮೆಂಬ ಪದಿನಾಜುಂ ಕಲ್ಪಂಗಳು (ವಡ್ಡಾರಾ. ೯೭-೨೫). 
[ಸಂ.1 | 
ಸನತ್ಕುಮಾರಪುರಾಣ (ನಾ). ಹದಿನೆಂಟು ಉಪಪುರಾಣಗಳಲ್ಲಿ ಒಂದು | 
' ಸನತ್ಕುಮಾರಪುರಾಣ ನಾರಸಿಂಹಪುರಾಣ . . . ಭಾರ್ಗವಪುರಾಣವೆಂಬವೇ ಆಯಾಯ |35 
ನಾಮಧೇಯಮುಳ್ಳವರಿಂ ನಿರೂಪಿತಮಾದ ಹದಿನೆಂಟು ಉಪಪುರಾಣಂಗಳು (ಏವೇಕ. ೯). 
(xo. 
ಸನದಿ (ನಾ). ಅಧಿಕಾರವನ್ನು ಹೊಂದಿರುವವನು ; ಅಧಿಕಾರಿ : ಕಲೆಕ್ಟರನ ಕೈಕೆಳಗೆ 
ಸನದೀ ಯೂರೋಪಿಯನ್‌ ಅಸಿಸ್ಟೆಂಟ್‌ ಕಲೆಕ್ಟರರ ಡಿಸ್ಟ್ರಿಕ್ಟ್‌ ಡೆಪ್ಕುಟಿ ಎಂಬ ಇಬ್ಬರು 
ದೇಶೀಯ ಅಧಿಕಾರಸ್ನರೂ ಇರುವರು (ಎಚಾಭೂ. ೫೩). [- ಮರಾ. ಸನದೀ। (ಆ 
ಸನದು, ಸನ್ನದು, ಸನ್ನದ್ದು (ನಾ). ಅಧಿಕಾರಪತ್ರ ;ರಾಯಸ ;ನಿರೂಪ :ಯಿದೇ 
ಪ್ರಕಾರ ಸನದು ಬರೆದು ಕೊಟ್ಟು (ಎಕ. 1111, ಸಾಗರ. ೪೬-೪೮ ; 1646 7 : ಈ ಬಗ್ಗೆ 
ಭಾಷಾಪತ್ರಿಕೆ ಬರೆಸಿ ಉಭಯ ಕಡೆಯಲ್ಲು ಸನದಾಗಿ' ಮಡಗಿ ಇರುವ ಕ್ರಮ 
(ಉಜೇಂದ್ರ. ೫೩). ಸನ್ನದು: ನಂಮ ಆಳಿದ ಮಹಾಸ್ವಾಮಿಯವರ ಬುದ್ದಿ ಸನ್ನದು 
ಅಪ್ಪಣೆ ಮಾಡಿಸಿ (ಎಕ. ॥॥ ಶ್ರೀರಂಗ. ೨-೨೧ ; 1822) ; ಇನಾಂ ಭೂಮಿಗಳನ್ನೂ | 45 
ಅವುಗಳಿಗೆ ಆಧಾರವಾದ ಸನ್ನದು ಮುಂತಾದ ದಾಖಲೆಗಳನ್ನೂ (ಮಹಾವಂ. 1,೧೦೧). | 


30 


೮೩೧೮ 


10 


ಸನಾಥ (ಗು). ೧. ಒಡೆಯನನ್ನುಳ್ಳ 


ಸನಾಥತ್ವ (ನಾ). ಎ ಸನಾಥತೆ 


ಸನಾದಿ 


ಸನ್ನದ್ದು: ಅಸಲು ಸಂನದ್ದಂನ್ನುಯಿವರ ವಶಕೆ ಹಿಂದಕೆ ಕೊಡುವುದು (ಮೃಲರಿ. ೧೯೩೮, 
೧೯-೨೦ ;1811):ನೊಳಂಬರು . .. ಮಧುಗಿರಿನಗರ ಮತ್ತು ಕೋಟೆಯನ್ನು ಕಟ್ಟಿದ್ದಲ್ಲದೆ, 
ವಿಜಯನಗರ ಅರಸರಿಂದ ಸನ್ನದ್ದನ್ನು ಪಡೆದಿದ್ದರು (ನೊಳಂಬ. ೬೧). 

[«-ಪಾರ. ಆರ. ಹಿಂ. ಮರಾ. ಸನದ್‌। 


5 |ಸನದುಪತ್ರ (ನಾ). ಅಧಿಕಾರಪತ್ರವನ್ನು ಬರೆದಿರುವ ಕಾಗದ ; ನಿರೂಪದ 


ಒಲೆ: (ಮುಂಬಯಿ. ಕಿ. ೫-೨೩೨). [ಸನದು * ಪತ್ರ] 
ಸನಮಂತ "ಸನುಮತ' ನೋ. 
ಸನಯ (ನಾ). ನಯದಿಂದ ಕೂಡಿರುವಿಕೆ ; ವಿನಮ್ರತೆ : ""ಸಮೂಹಂ ಸನಯಂ 
. ಚಾದಿಯುಂ ಜಾತಿಯಕ್ಕುಂ'' (ನಾನಾರ. ೭೭): ಅರಿದೆನಿಪ ನಿಮ್ಮ 
ಮಹಾವ್ರತೋದ್ಕಾಪನವನೊಲಿದಿಂದು ಸನಯದಿಂ ಮಾಳ್ಟೆಂ (ಬಸಪು. ೨೪-೯). (ಸಂ. 
ಸನವಡಿಯ (ನಾ). ಒಬ್ಬಾತನ ಹೆಸರು : ತೊರೆಯರಾಳ ಪಡಿಯನುಂ 
ಮುಡಿಯನುಂ ಎರೆಯನುಂ ಸನವಡಿಯನುಂ (ಎಕ. 11. ನಂಜನ. ೧೩೯-೧೦ ;9157). |? 
ಸನಾ (ಅ). ಯಾವಾಗಲೂ; ಸದಾ : "ನಿತ್ಯದಲ್ಲಿ ಸಾದಾ ಸನಾಖ್ಯಂ '' (ಮಂಗರಾ. 


೧೫೫೬-೭೪). ([ಸಂ.1 


[15 ಸನಾಡಿಕಾಗಿಡ (ನಾ). ಒಂದು ಬಗೆಯ ಸಸ್ಕ : (೪. [ 4 ಗಿಡ (£ಗಿಡು)) 


ಸನಾತನ (ಗು). ೧. ಯಾವಾಗಲೂ ಇರುವ ; ಶಾಶ್ವತವಾದ : ಸುರತಾಸವ 
ಸೇವನಾಸನಾತನಸುಖದಿಂದಿರಿಪ್ಪೆನನುರಾಗದಿನೆಂಬುದಿದುತ್ತರೋತ್ತರಂ (ಕವಿರಾ. ೨-೧೦೬). 
೨. ಹಳೆಯದಾದ ; ಪುರಾತನವಾದ. (ನಾ). ೩. ಬಹಳ ಕಾಲದಿಂದಲೂ 
ಇರುವುದು ; ಶಾಶ್ವತವಾದುದು : "ನಿತ್ಯಂ ಧ್ರುವಂ ಶಾಶ್ವತಮದು ಸನಾತನಂ'' 
(ಮಂಗರಾ. ೮-೨೫) ; ಹಿಂದೂಧರ್ಮ ಸನಾತನವಾದ ತತ್ವಗಳ ತಳಹದಿಯ ಮೇಲೆ ನಿಂತಿದೆ 
(ಭಾರದ. ೩೨೪). ೪. ಹಳೆಯದಾದುದು ; ಪುರಾತನವಾದುದು : ಭಾರತೀಯ 
ಸಂಸ್ಕ )ತಿಯು ಸನಾತನವಾದುದು (ರಿ). ೫. ಪರಮಾತ್ಮ; ನಾರಾಯಣ: 
""ಸನಾತನಃ . . . ಪುರುಷೋತ್ತಮಃ - ಈ ೧೧ ನಾರಾಯಣನ ಪೆಸರ್‌'' 
(ಹಲಾಯು. ೬-೨೬); "ವಾಸುದೇವ' ಎಂಬ ಪದಕ್ಕೆ ಕೊಟ್ಟಿರುವ "ಸನಾತನ' ಎಂಬ 
ವಿಶೇಷಣಮೂ ಈ ಅಭಿಪ್ರಾಯವನ್ನೇ ಪುಷ್ಟೀಕರಿಸುತ್ತದೆ (ಧೃನ್ಮಾಲೋ. ೨೪೯). 
೬. ಬ್ರಹ್ಮ. ಸಂ. 


ಸನಾತನಧರ್ಮ (ನಾ). ಪರಂಪರಾಗತವಾಗಿರುವ ಧರ್ಮ : ಭಾರತದ ಎಲ್ಲ 


ಸನಾತನಧರ್ಮಗಳ ಮಠಗಳ ಶಾಖೆಗಳೂ ಇಲ್ಲಿ ಇವೆ (ದಿಲ್ಲಿಪ. ೫೪); ಸನಾತನ 
ಧರ್ಮವನ್ನು ಒಪ್ಪದವರೂ ವಿರೋಧಿಸುವವರೂ ಸನಾತನಿಗಳೇ ಆದರೂ ಅಂಥಾ 
ವರಿಗೂ ನಿಬಧಂಧವಿಲ್ಲ (ಆರ್ಯಧ. ೩೧). [ಸಂ.] 


ಸನಾತನಿ (ನಾ). ಹಿಂದಿನದನ್ನು ಆಚರಿಸುವವನು ; ಸಂಪ್ರದಾಯಸ್ತ : ಗುರುಚರಣರು 


ಸನಾತನಿಗಳು (ಪರಿಣೀ. ೩೦) : ಪ್ರತಿ ಭಾರತೀಯಯುವಕನೂ ಮನೆಯಲ್ಲಿ ಸನಾತನಿ, 
ುನೆಯ ಹೊರಗೆ ಕ್ರಾಂತಿಜೀವಿ (ಹೊಸಕ್ತಿ. ೨೧೯). [ಸನಾತನ ಇ- - ಇ] 

ಳ್ಳ ; ಯಜಮಾನನಿರುವ. (ನಾ). ೨. 
ಒಡೆಯ ಅಥವಾ ಯಜಮಾನನನ್ನು ಹೊಂದಿರುವುದು : ಮಹೋತೃಷ್ಟಮಪ್ಪ 
ಮುಹೂರ್ತದಿಂ ಸನಾಥವಾದ ನಿಶಾಮಧೃ್ಮಸಮಯದೊಳ್‌ . . . ಅವತರಿಸಿರ್ದಂ 
(ಜಗವು ೨-೯೮ ವ) ; ನೀನು ಆಯುಧಪಾಣಿಯಾಗಿ ಆಶ್ರಮವನ್ನು ಸನಾಥವನ್ನಾಗಿ 
ಮಾಡಬೇಕು (ಶಾಕುಂತ. ೨೮-೧). ೩. ಒಡೆತನವನ್ನು ಹೊಂದಿರುವವನು: 
ಜಲಧಿಯವೋಲ್‌ ಗಂಭೀರಂ ಬಲವೈರಿಯವೋಲ್‌ ಸಮಗ್ರ ವಿಭವಸನಾಥಂ . . . 
ಬಲಿಯಂತೆವೊಲಧಿಕದಾನಿ ದಾನವಿನೋದ೦ (ಶಮದ. ೨೧೪ ಪ್ರಯೋ). ಸಂ.) . 


ಸನಾಥತೆ (ನಾ). ಒಡೆಯ ಅಥವಾ ಪತಿಯನ್ನು ಪಡೆದಿರುವುದು,- 


ಹೊಂದಿರುವುದು : ಭಾರತಿಗನ್ನು ಸನಾಢತೋದಯಂ ಪುಟ್ಟಿದುದಂದೊಡಾರ್‌ ದೊರೆಗೆ 
ವರ್ಪ ನೃಪಾಳಕರಾ ನೃಪಾಳನೊಳ್‌ (ಎಕ. ೪11, ಶಿಕಾರಿ. ೧೦೦-೧೭ ; 1129). [ಸಂ.ಸನಾಥತಾ। 
: ಎಲೌ ಪೂಜ್ಕಳೆ, ಭಾಗ್ಯಹೀನಳಾದ ನನಗೆ: 
ಸನಾಥತ್ವವೆಂಬುದು ಎಂಥದು ? (ಕಗವಿ. ೧೧೪ ಉತ್ತರರಾಮಚರಿತ್ರಕಥೆ). 1ಸಂ.] 


ಸನಾದಿ "ಸೊನಯಿ' ನೋ. 


ಸನಾಬ 


ಸನಾಭಿ (ಗು). ೧. ಒಂದೇ ವಂಶಕ್ಕೆ ಸೇರಿದ, - ಸಂಬಂಧಿಸಿದ : ಇಂದು | 
ಪಯೋಜಜಂಗೆ ಕೃತಕೃತ್ಯತೆ ಸಾರ್ದುದು ಪುಷ್ಪಸಾಯಕಂಗಿಂದೊಳಸೋರ್ದು ! 
ದೇಸುವೆಸನಿಂದು ಸನಾಭಿಜನಕ್ಕೊಡರ್ಚಿತಾನಂದಪರಂಪರಾಜನನಂ (ಚಂದ್ರಪು. ೬-೭೯). 
(ನಾ). ೨. ಸಂಬಂಧವುಳ್ಳುದು ; ಸಮಾನವಾದುದು : ಬೊಮ್ಮಂ ಪೂವೊರ್ಕುಟನ 
ಗಂಗಾವರ್ತ ಸನಾಭಿಯೊಳ್‌ ಪುಟ್ಟಿಯುಂ ಸತ್ಕಲೋಕಕ್ಕೊಡೆಯನಾದಂ (ಉಮಾಶ್ವ. 
೧೪೦-೨). ೩. ರಕ್ತಸಂಬಂಧವುಳ್ಳವನು ; ನಂಟ ; ಬಂಧು : ವೃಷಭನಾಥನು 
ಲೌದಪತ್ಮವರ್ಗಕ್ಕೆಲ್ಲಮಿಳಾತಳವಿಭವಮಂ ಪಚ್ಚುಗೊಟ್ಟು . . . ಸಗ | 
ಬೀಟ್ಕೊಂಡು (ಆದಿಪು. ೯-೭೨ವ); ಮತಿಶ್ರುತಾವಧಿಬೋಧಂ ತನ್ನೊಡನೆ ಪುಟ್ಟ | 
ಪುಟ್ಟಿದನೇನ್ನಾಭಿಯಶಸ್ಸನಾಭಿಯೋ ಕುಲಧರದೊಳ್‌ (ಪಂರಾಮಾ. ೧-೯೦). ಸಂ. | 

ಸನಾಮ (ನಾ). ೧. ಒಂದೇ ಹೆಸರು; ಸಮಾನವಾದ ನಾಮ: ಗಾಹುಗತಕವನುಳಿದು |10 
ಚೂಣಿಯ ಸಾಹಸಿಗರು ಸನಾಮಕೊದಗಿದರೆರಡು ಥಟ್ಟಿನಲಿ (ಕುವ್ಮಾಕ. ೨-೩). 
೨. ಹೆಸರುಳ್ಳವನು : ಆ ಮಹೋತ್ಸವದೊಳಗೆ ಕಂಸಸನಾಮನಾ ತಂಗಿಯನು ಮನ್ನಿಸಿ 
(ನಿಭಾಗ. ೧೦-೨-೬). (ಸಂ. ಸನಾಮನ್‌। 

ಸನಾಮಕ (ನಾ). ೧. ಒಂದೇ ಹೆಸರನ್ನು ಹೊಂದಿರುವುದು; ಸಮಾನ 
ನಾಮವುಳ್ಳುದು. ೨. ಒಂದು ಬಗೆಯ ಮರ ; ನುಗ್ಗೆ ಮರ. (ಸಂ. 

ಸನಾಮಿ (ನಾ). ಸಮಾನ ಹೆಸರುಳ್ಳವನು; ಒಂದೇ ಹೆಸರಿನವನು: ಶಾಲೆಯಲ್ಲಿದ್ದ 
ನನ್ನ ಮೂವರು ಸನಾಮಿಗಳಲ್ಲದೆ ಪತ್ರಿಕೆಗಳಲ್ಲಿ ಲೇಖ`ಬರೆವ ಇನ್ನೂ ಮೂವರೂ ನನ್ನ 
ಸಂಪೂರ್ಣ ಹೆಸರಿನಿಂದ ಅಲಂಕೃತರಾಗಿದ್ದಾರೆಂದು ಈಚೆಗೆ ನಾನು ಕಂಡಿದ್ದೇನೆ 


5 


15 


(ಗಾಳಿಪ.-ಆ*).. (ಆ ಸಂ. ಸನಾಮನ್‌] | 
ಸನಾಯಿ "ಸೊನಯಿ' ನೋ. 20 
ಸನ್ನಿ, ಸಣಿ (ನಾ). ನವಗ್ರಹಗಳಲ್ಲಿ ಒಂದು; ಶನಿ :ಕನಲ್ವುದರ್ಕಳವಿಯುಮಂತುಮಿಲ್ಲ 

ಸನಿಯನ್ನಳೆ ಕುಂಟಣಿ (ಪಂಪಬಾ. ೪-೯೮); ಸನಿಯನ್ನ ನಾದಿನಿ ಸಾಯಲಿ 

(ಶಿವಗೀ. ೧೩೩-೬೬೭). ಸಣಿ : "ಸಣಿವಾರ' ಪರಾ. (ಆ ಸಂ.ಶನಿ] 
ಸನ್ಮಿ (ನಾ). ೧. ಪ್ರಾರ್ಥನೆ ; ಬಿನ್ನಹ. ೨. ನೀಡುವಿಕೆ ; ಕೊಡುವಿಕೆ. ೩. ಸೇವೆ; | 

ಪೂಜೆ. (ಸಂ. 25! 


ಸನಿಕೆ "ಸಲಿಕ್ಕೆ' ನೋ. 

ಸನಿಗೊಳ್‌ (ಕ್ರಿ). ಶನಿಯು ವಕ್ರಿಸು : ಗಂಡನಪ್ಪ ಷಂಡಂ ನಿಚ್ಚಂ ಮನೆ ಸನಿಗೊಂಡಿರೆ 
ಬರಿಸಲೈನಗಿಂಬಿಲ್ಲ (ಪಂಚತಂ. ೨೭೧-೧೭). [ಸನಿ 1 ಕೊಳ್‌] 

ಸನಿಯ "ಸನಿಹ' ನೋ. | 

ಸನಿಯಂಬೋಗು (ಕ್ರಿ). ಹತ್ತಿರಹೋಗು; ಸಮಾಪಿಸು : ಬಗೆಯಿಂಹಯಕೆ ಸನಿಯಂ | 30 
ಬೋಪುದುಂ (ಕಾಮಾಶ್ವ. ೧೫೪-೧೮). [ಸನಿಯ ( ಸನಿಹ) *- ಪೋಗು, (ಆ ಪೋ,)| 

ಸನಿವಾರ, ಸಣಿವಾರ (ನಾ). ವಾರಗಳಲ್ಲಿ ಒಂದು ; ಶನಿವಾರ : ಸನಿವಾರದನ್ನು 
ಸ್ವಸ್ತಿ (ಮೈಲರಿ. ೧೯೨೯, ೮೬-೩ ; 903) ; ಮಾರ್ಗ್ಗಸಿರ ಸುದ್ದ 'ತೇರಸ ಸನಿವಾರದನ್ನು 
(ಎಕ. ೪ಟ॥. ಸೊರಬ. ೬೦-೧೬ ; 1032). ಸಣಿವಾರ : ಶನಿವಾರ-ಸೆಣಿವಾರ (ಶಮದ. ೨೮೯ 
ಪ್ರಯೋ); ಯಾವಾಗ ಬಂದರೂ ಸಣಿವಾರಕ್ಕೊಮ್ಮೆ ಬರುವರು (ಜೂಜು. ೩). 

ಸನಿವಾರಸಿದ್ದಿ, ಸಣಿವಾರಸಿದ್ಧಿ ಎ. ಶನಿವಾರವನ್ನು ಶುಭಸೂಚಕವೆಂದು 

ಭಾವಿಸುವವನು; ಒಂದು ಬಿರುದು : ಕಾತ್ಮಾಯನೀಲಬ್ದವರಪ್ರಸಾದಂ 
ದಾನವಿನೋದಂ ಸನಿವಾರಸಿದ್ದಿ (ಸೌಇಇ. ೩%. ೭೧-೪೬ ; 1109) ; ಸಣಿವಾರಸಿದ್ದಿಯ 
ಕೋಲಲು ಗಟ್ಟೆ ಮತ್ತರು ೨ (ಕಇಆ. ೩೩-೪೬-೨೩ ; 1097). [೬ ಸಂ. ಶನಿವಾರ। 

ಸನಿಹ, ಸನಿಯ (ನಾ). ಸಮಾಪ ; ಹತ್ತಿರ : '“ಪೊರ್ದುಗೆ, ಪೊರೆ, ಪಕ್ಕಂ, ಸನಿಹಂ, |40 
ಕೆಲಂ - ಈ ೫ ಸಮಾಪಂ'' (ಕಶಸಾ ೬೪-೪೩೪) : ಉಗ್ರಮುನಿಗಿತ್ತವಧಿ ಸನಿಹವಾಯ್ತು 
(ಹಚಕಾ. ೧೦-೨೭) : ಊರು ಸನಿಹದಲಿಲ್ಲ ನೀರೊಂದು ಗಾವುದವು (ಸರ್ವಜ್ಞ. ೧೬೧೧). 
ಸನಿಯ : ಸ್ವಾಂತದಿಂ ಬಂದೆಅಗಿ ಸನಿಯದೊಳ್‌ ನಿಂದು (ಕುಸುಮು. ೧೧-೧೮೭) ; ನೀವು 
ರಾಮನ. ಸನಿಯವಿರೆ ಮಾಯಾವಿಗಳು ಬರಲರಿದು (ಕೌಶಿರಾ. ೩೯-೩೫). 

ಸನಿಸನಿಯ (ದ್ವಿರುಕ್ತಿ) : ಹೀಗಾಗಿ ಸನಿಸನಿಯ ಒಂದು ವರ್ಷದ ಖಾಡಾ |45 

ಬಿದ್ದಿತ್ತು (ದೀಪಹ. ॥.೩೫೬). [« ಪ್ರಾ. ಸಮಾವ./ ಸಂ. ಸಮಾಪ] 


35 


೮೩೧೯ 


ಸನ್ನ 


ಸನೀಡ (ನಾ). ೧. - ಸನಿಹ: ""ಸಮಾಪಂ ಸನೀಡಂ, ಸಮರ್ಯಾದಂ. .. ಉಪಾಂತಂ 
ಅಪದಾಂತರಂ - ಈ ೧೮ ಸಮಾಪಂ'' (ಹಲಾಯು. ೧೧೫-೭). ೨. ಸಮಾನವಾದ 
ಗೂಡನ್ನು ಹೊಂದಿರುವುದು ; ಒಂದೇ ಗೂಡಿನಲ್ಲಿ ವಾಸಿಸುವುದು. 

[ಸಂ.] 

ಸನೀನು (ನಾ). (ಬಂದೂಕಿನ ತುದಿಗೆ ಸಿಕ್ಕಿಸುವ) ಅಲಗು ; ಸಣ್ಣಕತ್ತಿ : 
ಬಂದೂಕಿನ ಕೋವಿಗೆ ತೊಡಿಸುವ ತಿವಿಯುವ ಅಲಗು ; ಸನೀನು (8೩)07€/. ಇಂಕನಿ); 
ಬಂದೂಕಗಳೂ, ಸನೀನುಗಳೂ ನಿನ್ನ ಹೊಡೆತಕ್ಕೆ ತಾಳಲಾರದೆ ಯೋಧರ ಕೈಯಿಂದ 
ಸರಿದು ಬಿದ್ದುಹೋಗಿಲ್ಲ (ದೇವೀಚೌ. ೧೨೦). 

[ಆ- ಪಾಠ. ಹಿಂ. ಸಂಗೀನ್‌; ಮರಾ. ಸನೀನ್‌] 

ಸನುನಯ (ನಾ). ಒಳ್ಳೆಯ ರೀತಿ, - ಮಾರ್ಗ : ನಂದಿಯೆನಿಸುವ ಮುನಿ 
ಬಂದನ.” -ವಿನಲಿ ಸನುನಯದೊಳ್ಳೆನೂರ್ವರಿಗೆ ಸಾಧನವೆನಿಪ ಚೌಷಷ್ಠಿವಿದ್ಕೆ 
ಯನನಿತ:ವನು ಕಲಿಸಿದನು (ಜೀವಂಚ. ೫-೫೫) ; ಗುಣಿ ಸದ್ಗುಣಮಣಿ . . . ಸನುನಯ 
ಮಾರ್ಗಾಭಿಮಾನಿ' (ಗೊಮ್ಮಚ. ೭-೧೬೬). [ಆ ಸಂ. ಸಾನುನಯ। 

ಸನುಮಂತ 'ಸನುಮತ' ನೋ. p 

ಸನುಮಂತಗೊಳಿಸು (ಕ್ರಿ). ಒಪ್ಪಿಸು ; ಸಮ್ಮತಿಗೊಳಿಸು: ಎಲ್ಲರನ್ನೂ 
ಸನುಮಂತಗೂಳಿಸುವ ಹೊಸ ಉಪಾಯವನ್ನು ಕಂಡುಹಿಡಿದು ಎಲ್ಲರನ್ನೂ ಒಂದಾಗಿಸ 
ಬೇಕೆಂದು ಯೋಚಿಸುತ್ತಿದ್ದಾನೆ (ಬನಸ. ೮೨). (ಸನುಮಂತ (€ಸನುಮತ) -- ಕೊಳಿಸು] 

ಸನುಮತ, ಸನಮಂತ, ಸನುಮಂತ, ಸನ್ನುಮತ, ಸನ್ಮಂತ (ನಾ). ಒಪ್ಪಿಗೆ ; 
ಸಮ್ಮತ : ಅಸಂಬಂಧ ಸಂಬಂಧವಾಯಿತ್ತು ಲಿಂಗಸಾರಾಯರ ಸನುಮತದಿಂದ 
(ಬಸವ. ೮೪೩) ; ಕೊಲ್ಲದಿಪ್ಪಾ ಧರ್ಮವೆಲ್ಲರಿಗೆ ಸನುಮತವು ಅಲ್ಲದನು ಮಾಲ್‌ 
ಮಾಡುವನು ನರಕಕ್ಕೆ ನಿಲ್ಲದೇ ಹೋಹ (ಸರ್ವಜ್ಞ ೧೦೨೧). ಸನಮಂತ: ಸುಮ್ಮಾಕ 
ಸನಮಂತ ಮಾಡಿ ಮುಗಿಸಿ ಬಿಡೂದು ಪಾಡ (ನಡೆದಾ. 1 ೨೯೨); ಮನಸ್ಸಿಗೆ ಸನಮಂತ 
ಆಗೂ ಮಾತು ಅಚಾರೆಪ್ಪ (ಗ್ರಾಮಾಯ. ೧೭೩). ಸನುಮಂತ : ಗೆಳೆತನದಿಂದ ಒಗತಾನ 
ಮಾಡೋ ಅದು ಅವಗ ಸನುಮಂತ (ಅರಳು. ೨೭೯). ಸನ್ನುಮತ : ಸೀಮೆ ಗೌಉಡಿಕ 
ಸಂನುಮತದಿಂದ ಬರಕೊಟಂತ ಭರಹು (ಎಕ. ೪11. ಶಿವಮೊ. ೧೦೭-೫೩ ; 1576). ಸನ್ಮಂತ: 
ನಿಮಗರೆ ಸನ್ಮಂತ ಆತು ಸಾಕು ಕಾಕಾ (ಗ್ರಾಮಾಯ ೩೨೩). (£ ಸಂ. ಸನ್ಮತ ) 

ಸನುಮಾನ (ನಾ). ಗೌರವಿಸುವುದು ; ಸನ್ಮಾನ : ಸೂನಶರ ಕೊಡು ಬೆಸನನೆನೆ 
ಸನುಮಾನ ಬಹುಮಾನಗಳನಿತ್ತವಧಾನದಿಂ ನಡಸಿದನು ತನ್ನಯ ರಾಯಭಾರಿಯನು 
(ಆನಂರಾ. ೧-೧೯-೧೩). [ಆ ಸಂ. ಸನ್ಮಾನ] 

ಸನುಮಾನಿಸು (ಕ್ರಿ). ಗೌರವಿಸು ; ಸನ್ಮಾನ ಮಾಡು : ಅಮರಮುನಿ 
ಸನುಮಾನಿಸುತಲೆಲೆ ಮಗನೆ ನಿನಗೆ ಸಮಾನರಾರು (ಆನಂರಾ. ೧-೪-೯). 

[ಸನುಮಾನ *- - ಇಸ್ಕು! 

ಸನುರುಚಿ (ನಾ). ಒಳ್ಳೆಯ ಅಭಿರುಚಿ, - ಆಸಕ್ತಿ : ಘನಭಕುತಿಯ ನೇಣನೆ ಮಾಡಿ 
ನಿನ್ನಾ ಚರಣಕೆನ್ನ ಕೊರಳಿಗೆ ಸನುರುಚಿಯಿಂದ ಗಂಟನೆ ಹಾಕಿಕೊಂಡು ತೊನಗದೆ ಬಿಡೆನೊ 
ನಿನ್ನನು ಎಂದೆಂದಿಗೆ (ಮೋಕ್ತದೀ. ೨೧-೪) ; ಸನುರುಚಿಯಾದ ಜನರ ಇದರಂತೆ 
ಪಾಲಿಸುವ ಅನುಮೈಸುವದು ಹರಿಯ ಪದಭಕುತಿ ಬಲ್ಲವರಾರು (ಎಪ್ರಸು. ೧೬-೫). 

[ಆ ಸಂ. ಸದ್ರುಚಿ] 

ಸನೆ "ಸೊನ್ನೈೆ' ನೋ... 

ಸನೆಗಾರ "ಸೊನ್ನೆಗಾಅ' ನೋ. 

ಸನೆಯ "ಸನ್ನೆ' ನೋ. 

ಸನೆಯಗೈ "ಸನ್ನೆಗೆಯ್‌' ನೋ. 

ಸನ್ನ (ಗು). ೧. ಮುಳುಗಿದ ; ತಳಕ್ಕೆ ಹೋದ. ೨. ತಳ ಹಿಡಿದ. ೩. ನಿಂತ; 
ಚಲನೆಯಿಲ್ಲದ. ೪. ಮಂದಸ್ವರದ` ; ಕ್ಷೀಣಧ್ವನಿಯ: ಕನ್ನೆರಾತಂಕದ ನುಡಿಯ 
ಕೇಳಿದರಿನ್ನೇನು ಪ್ರಿಯನ ಪ್ರಿಯಕರವಾಕ್ಕವನ್ನು ನುಡಿದಾನೆಂದು ರೋದಿಸಿ ಶಿಷ್ಟರು 
ಸನ್ನಗದ್ಗದನುಡಿಯಲಿಂತೆಂದರು (ಪ್ರಸಭಾ. ೩೮-೧೨). ೫. ಕುಗ್ಗಿದ; ಸಂಕುಚಿತವಾದ. 
೬. ಸಣ್ಣದಾದ ; ಚಿಕ್ಕದಾದ. ೭. ಉತ್ಸಾಹವಿಲ್ಲದ; ಲವಲವಿಕೆಯಿಲ್ಲದ. 


ಸನ್ನಡತೆ ೮೩೨೦ ಸನ್ನಾದ 


೮. ದುರ್ಬಲವಾದ ; ಸೊರಗಿದ. ೯. ಕೆಟ್ಟುಹೋದ; ಹಾಳಾದ. (ನಾ). |! |ಸನ್ನದುಕೊಡು (ಕ್ರಿ). ಅಧಿಕಾರಪತ್ರ ಕೊಡು ; ನಿರೂಪಣೆಕೊಡು : ಮೈಸೂರಿನ 

೧೦. ಚಿಕ್ಕದು; ಸಣ್ಣದು: '"ಸನ್ನಂ, ಸಾತಂ-ಈ ೨ ಸಣ್ಣವಾದುದು'' | ಮಹಾರಾಜರು ಅವರಿಗೆ ಸನ್ನದು ಕೊಟ್ಟು ಸನ್ಮಾನಿಸಿದರು (ರೂಢಿ). 

(ಹರಾಯು. ೧೨೬-೮೨). ೧೧. ಒಂದು ಬಗೆಯ ಸಸ್ಯ : "“ಸನ್ನಃ- ಪುರಾಣಿ, ನಿತ್ಯ'' [ಸನ್ನದು (೬ ಸನದು) 4 ಕೊಡು] 

(ಓಷಧಿ. ೧೭೪). ([ಸಂ.1 ಸನ್ನದ್ದು "ಸನದು' ನೋ. 
ಸನ್ನಡತೆ (ನಾ). ಒಳ್ಳೆಯ ನಡವಳಿಕೆ ,- ಆಚರಣೆ : ಸಾಂಪ್ರದಾಯಿಕ ಶ್ರದ್ಧಾಭಕ್ತಿ | 5 ಸನ್ನದ್ಧ (ಗು). ೧. ಕಟ್ಟಿದ ; ಬಿಗಿದ. ೨. ಸಜ್ಜಾದ ; ಸಿದ್ಧವಾದ: 

ಗಳಿಗೆ ತಕ್ಕಂತೆ ಕೆಲವು ಮೂಲಭೂತವಾದ ಸನ್ನಡತೆಗಳೂ ದುರ್ನಡತೆಗಳೂ ಸನ್ನದ್ಧತುರಂಗದ ತೆಅದಿನ್ನೇತೆ ಮಿಟುಗುವ ಖಲೀನ ಶಾಖಾಮುಖದಿಂ ಮುನ್ನೀರವೊಲ್‌ 

ಉಕ್ತವಾಗಿವೆ (ತತ್ವಪ್ರಾ. ೮೬). "ದುರ್ನಡತೆ' ಪರಾ. (ಸಂ. ಸತ್‌) *- ನಡತೆ] | ಪ್ರವಾಳಸಮನ್ವಿತದಿಂ ಶೋಭಿಸಿತ್ತು ಚೂತಕುಜಾತಂ (ಶಾಚೀಶ್ವ. ೧೦-೧೧೫) ; ನಿಂತಿಹರು 
ಸನ್ನಣ (ನಾ). ೧. ಕವಚ ; ಜೋಡು: ಪಿಡಿದುದಿರ್ವ ಬಾಳ ಕಿಡಿಗ(ಳ]ನೊಡ ಕಾಣಲ್ಲಿ ದೀರ್ಫಾಸಿ ಕಟಿಬದ್ಧಸನ್ನದ್ದಯೋದ್ಧರುಂ (ಶ್ರೀರಾಮಾ. ೬೦-೧೬೦). (ನಾ). ೩. 

ಸಜ್ಜು ; ಸಿದ್ಧತೆ : ಪ್ರಾಣಲಿಂಗಿಯ ಪರಮಸುಖ ಅದು ಶರಣನ ಸನ್ನದ್ಧ ಅದು ಐಕ್ಕನ 


ನೊಡನರೆವೊತ್ತಿ ತೊಟ್ಟಿ ಸನ್ನಣವುರಿಯಲ್ಕೊಡರಿಸಿದೊಡೆ (ಪಂಪಭಾ. ೧೦-೭೯); ಬೆನ್ನೊಳೆ 

ಶಸ್ತ್ರಾಸ್ತ್ರ ಸನ್ನಣಂಗಳ ರುಚಿಯಿಂ ನೂರ್ಮಡಿಸೆ (ಮುಹಾನೇ. ೧೧-೮೬). |10 | ಅದೃಶ್ಯ (ಮೋಳಿಮಾ. ೧೫೧-೫೭೦) ; ಪಗೆಯೆನ್ನ ಕಣ್ಣ ಮುಂದಕೆ ಸುಳಿದು ಜೀವಿಪನೆ ಸೇನೆ 

೨. ಅಣಿಗೊಳಿಸುವುದು; ಸಿದ್ಧತೆ : ಪಲರುಂ ಮಂಡಳಿಕರ್ಗಂ ಕುಟುಂಬ | | ಸನ್ನದ್ದ ಮಾಗಿರಲೆಂದನು (ಚೈಮಿಭಾ. ೭-೨೯). ೪. ಸಜ್ಜಾಗಿರುವವನು ; 

ನಿಕರಕ್ಕಮಾಟವಿಕರ ಬಲಕ್ಕಂ ಬಟೆಯಟ್ಟಿ ಬರಿಸಿ ಸನ್ನಣಂಗಳನೋಸರಿಸಿ ಸಿದ್ಧನಾಗಿರುವವನು : ನಾ ತಪ್ಪಿ ನುಡಿದಡೆ ಒಪ್ಪವಿಟ್ಟುಕೊಳ್ಳಿರಣ್ಣಾ ಕಣ್ಣಿನಲ್ಲಿ ಕಸ 

ನಿಜತಂತ್ರಕೆಲ್ಲಂ ಪೇಲ್ದಲ್ಲಿ ಯುದ್ಧಮಂ ಸಮಕಟ್ಟಿ (ಬಂಪರಿ. ೧೧-೫೩ ವ); | ಹೊಕ್ಕರೆ ಕೈ ಹಗೆಯೆ ಅಯ್ಕಾ ಇದು ಬಣ್ಣಗಾಟ್‌ಕೆಯಲ್ಲ ಸನ್ನದ್ಧರಿರವು 
I 


ಗಾಡಿಕಾತಿಯರಿರ್ವರ ಲಾವಣ್ಮವ ನೋಡಿ ರಕ್ಷೆಯ ಬೊಟ್ಟನಿಟ್ಟು ಜೋಡಿಸಿ | (ಮೋಳಿಮಾ. ೩೫-೧೪೬); ಸುಪ್ರಭಾತಸಮಯದೊಳ್‌ ಶಿವಾರ್ಚನೆಯಂ ಮಾಡಿ 

ಸಕಲಸನ್ನಣದಿಂದೆ ಪಯಣವ ಮಾಡಿ ಹರ್ಮವನಿಳಿಸಿದರು. (ಮೋಹಶ. ೨೩-೫೫); | 15| ಸಂಗ್ರಾಮಕ್ಕೆ ಸನ್ನದ್ಧನಾಗಿ ನಡೆಯಲ್‌ (ಹಮ್ಮಿರ. ೩-೨೬ವು. ೫. ಕವಚವನ್ನು 

ಸಕಲಸನ್ನಣಗಳೊಡನೆ ನಾಲ್ಕು ಫಿರಂಗಿಗಳನ್ನು . . . ಕಳಿಹಿರಿ (ಬೆಟ್ಟಅ. ೪೫-೪). - ಧರಿಸಿದವನು ; ಜೋಡನ್ನು ತೊಟ್ಟವನು : ""ವರ್ಮಿತಃ ಕವಚಿತಃ , ಸನ್ನದ್ಧ, 

(ಆ ಸಂ. ಸನ್ನಹನ. ೫ ಕೇಶಿರಾಜನ ಶಬ್ದಮಣಿದರ್ಪಣದಲ್ಲಿ (ಶಮದ. ೨೭೩ ಪ್ರಯೋ) ದಂಶಿತಃ - ಈ ೪ ಕವಚದೊಟ್ಟವಂ'' (ಹಲಾಯು. ೭೬-೩೦೮). -[ಸಂ.| 

ಇದನ್ನು "ಸನ್ನಾಹ'ದ ತದ್ಭವವೆಂದು ಹೇಳಿದೆ) - ಸನ್ನದ್ಧತೆ (ನಾ). = ಸನ್ನದ್ಧ ೩ : ತನಗೇಕೀ ಯುದ್ಧಸನ್ನದ್ಧತೆಯ ಗಸಣಿ 
ಸನ್ನಣಂಗೆಯ್‌ (ಕ್ರಿ). ಸಿದ್ದಪಡಿಸು; ಸಜ್ಜುಗೊಳಿಸು: ಯುದ್ದಸನ್ನದ್ದರಾಗಿ ತಮ್ಮ (ಚಂದ್ರಪು. ೬-೨೫ ವು. [ಸಂ. ಸನ್ನದ್ಧತಾ। 

ಬಲಮಂ ಸನ್ಮಣಂಗೆಯ್ಮಲ್ವೇಟ್ದು (ಬಂಹರಿ. ೫-೧೮ ಪ): [ಸನ್ನಣ 1 ಕೆಯ್‌, | 20|ಸನ್ನಯ (ನಾ). ೧. ಸೈನ್ಯದ ಹಿಂದುಗಡೆ ಸಿದ್ಧವಾಗಿರುವ ಪಡೆ ;ಕುಮ್ಮಕ್ಕಾಗಿರುವ 
ಸನ್ನಣಂಗೊಳ್‌ (ಕ್ರಿ). ಸಿದ್ದವಾಗು; ಸಜ್ಜಾಗು: ಸನ್ನಣಂಗೊಂಡ ಚತುರಂಗ ಘಫೌಜು ; ""ಸನ್ನಯಃ-೧ ಸೈನ್ಯಕ್ಕೆ ಹಿಂದುಗಡೆ ಕುಮ್ಮಕ್ಕಾಗಿರುವ ಹಿಮ್ಮತ್‌ ಪೌಜು'' 

ಬಲದೊಡನೆ ವನಪಥದೊಳು ತೀವಿದುತ್ತಾಹದಿಂ ನಡೆತಂದು (ಶೇಷರಾ. ೨೮-೩). |. ದ್ದಾಂತಿ ೪೦೯). ೨. ಗುಂಪು ; ಸಮೂಹ. (ಸಂ.] 

[ಸನ್ನಣ 4 ಕೊಳ್‌] | [ಸನ್ನಯಿಸು (ಕ್ರಿ). ಸಿದ್ದವಾಗು ; ಅಣಿಯಾಗು : ಎನ್ನೊಳು ಜಯಿಸಲಾಜದೆ ಮತ್ತಿತ 

ಸನ್ನಣಂದುಡು "ಸನ್ನಣಂದೊಡು' ನೋ. ನೂಳು ಸನ್ನಯಿಸುವರೆ ಕಾಳೆಗವ (ಮೋಹತ. ೩೮-೨೩). (ಸನ್ನೆಯ *- - ಇಸ್ಸು] 


" ಸನ್ನಣಂದೊಡು, ಸನ್ನಣಂದುಡು (ಕ್ರಿ). (ವೀರೋಚಿತವಾದ) ಕವಚವನ್ನು |2 |ಸನ್ನಲಿಗೆ "ಸೊನ್ನಲಿಗೆ' ನೋ. 
ಧರಿಸು , - ಜೋಡನ್ನು ತೊಡು : ಬಲ್ಲಿತ್ತಾಗಿ ಸನ್ನಣಂದೊಟ್ಟವನಂ ಕೆಯ್ದುಗಳ್‌ | |ಸನ್ನಹ (ನಾ). ಅಣಿಗೊಳಿಸುವುದು ; ಸಿದ್ಧತೆ : '"ಸನ್ನಹಮೆಂದು ಸನ್ನಾಹಂ'' 
ಮುಟ್ಟದಂತೆ (ಜೀವಸಂ. ೧೬೫-೩೩ವ). ಸನ್ನಣಂದುಡು : ಸನ್ನಣಂದುಡುವ (ಕಶಸಾ. ೬೪-೪೪೮) ; ಓತು ಕೊಡಿಸಿದ ಸಕಲ ಸನ್ನಹವ (ಮೋಹತ. ೧೬-೧೩); ರಾಘವನ 
(ಪಾಠಾಂ. ಸನ್ನೆಗೊಂಡು] ಪಣ್ಣುವ ಬಾಟ್ಸ್‌ಯವಂದಿರಂ (ಪಂಪಭಾ. ೧೦-೪೯). ಪಟ್ಟಾಬಿಷೇಚನಕೆ ಸನ್ನಹ [ಪಾಠಾಂ. ಯಮಂ. . . ಅಣಿಗೈಯುತಿರಲು (ಶ್ರೀರಾಮ. ೫-೩೦). 
(ಸನ್ನಣ 4 ತೊಡು] | ಮುನ್ನೀರು ಮೇರೆದಪ್ಪಿದವೊಲು ನಡೆತಂದ ಸನ್ನಹಗಳ ಪೇಳಲಳವೆ (ಕರ್ನಾ. ೨೧೮). 
ಸನ್ನಣಂಬೊಗು (ಕ್ರಿ). ಸಿದ್ಧವಾಗು ; ಸಜ್ಜಾಗು : ಚಕ್ರಧಾರಿಯ ನರಪನಿಕರಮೆ |30| 'ಸನ್ನಣ' ಪರಾ. [<೫ಂ. ಸನ್ನಾಹ] 
ಕೈಕ್ಕೆಯಿಂ ಸನ್ನಣಂಬೊಕ್ಕು (ನೇಮಿಪು ೧೧-೧೨೪ವ); ಪಣ್ಣಿದ ದಂತಿಘಟಾಳಿ ಸನ್ನಣಂಬೊಕ್ಕ | |ಸನ್ನಹನ (ನಾ). ೧. ಸಿದ್ಧಪಡಿಸುವುದು ; ಸಜ್ಜುಗೊಳಿಸುವುದು. ೨. ಭದ್ರವಾಗಿ 
ಪದಾತಿ (ಜಗವಿ. ೯-೩೧). (ಸನ್ನಣ *- ಪೂಗು] ಕಟ್ಟುವುದು. [10.1 
ಸನ್ನತ (ನಾ). ೧. ಬಾಗುವಿಕೆ ; ವಶವಾಗುವಿಕೆ : ಸನ್ನತ(ಪಾಠಾಃ. ವೈಶಿಕ)ದಿಂ | |ಸನ್ನಹಿತ (ಗು). ೧. ಕಟ್ಟಿದ ; ಬಂಧಿಸಿದ. ೨. ಸಮಾಪದ ; ಹತ್ತಿರದ: 


ರತಕ್ಕೆಳಸಿ ನಲ್ಲಳೊಳೋತೊಡಗೂಡಿದೆನ್ನನಿಂತನ್ನೆಯಮೆಚ್ಚುದರ್ಕೆ ಪೆಅತಿಲ್ಲದು ಲಿಂಗಬಾಹಿರನಾದಡಾತನು ಲಿಂಗಸನ್ನಹಿತಾತ್ಮನಾದನು (ಬಸಪ ೩೮-೫೪). (ನಾ). 
ದಂಡಂ (ಪಂಪಭಾ. ೧-೧೧೨). ೨. ಬಾಗಿದವನು ; ನಮಸ್ಕರಿಸಿದವನು : |೬| ೩. ಅಲಂಕೃತವಾದುದು; ಸಿಂಗರಿಸಲ್ಪಟ್ಟುದು : ಸಹಜದ ಚೆಲ್ಟಿನೊಳ್‌ 
ಸನ್ನತನಾಗಿ ದೇವರಡಿದಾವರೆಗಳ್ಗೆ ಪಲರ್ಮೆ ಭಕ್ತಿಯಿಂ ಬಿನ್ನತಿಗೆಯ್ವೆಂ (ಚಿಕವಿ. ೫-೭೮). |" ರತಿಯ ಸೋಲದ ಕೇಳಿಕೆಯೊಳ್‌ ಪೊದಟ್ಟು ಸನ್ನಹಿತವೆನಿಪ್ಪಪೂರ್ವ ಶುಭಲಕ್ಷಣ 
(ಸಂ.1 ದೇಹದೊಳೊಳ್ಳನಾಳ್ಹು (ಪಂಪಭಾ. ೧-೪). ೪. ಸಂಬಂಧ ; ಸಂಪರ್ಕ : ಬೇಟ್‌ ಆಯತ 

ಸನ್ನತಕರಣ (ನಾ). (ನಾಟ್ಕ]ಒಂದು ಬಗೆಯ ನೃತ್ಕಭಂಗಿ ; ನೂರೆಂಟು ಸ್ವಾಯತ ಸನ್ನಹಿತವೆಂಬುದಿಲ್ಲ ನೋಡಾ ಶಿವಶಕ್ತಿಸಂಬಂಧವೆ ದೇಹ (ಅವಚಂ. 


ಕರಣಗಳಲ್ಲಿ ಒಂದು ; 8 ""ಹರಿಣಪ್ಪುತಚಾರಿಯನ್ನು ಮಾಡಿ ಕಾಲನ್ನು ೨೩೮-೧೦೮೨). ೫. ಸಂಪರ್ಕವುಳ್ಳವನು ; ಸಂಬಂಧವುಳ್ಳವನು : ಸದಾಸನ್ನಹಿತನಾಗಿ 
ಸ್ವಸ್ತಿಕದಂತೆ ಮುಂದಿರಿಸಿ ದೋಲಹಸ್ತವನ್ನು ಮಾಡುವುದು'' (ಉಸ್ಕರಂ. |40| ಶರಣಂಬುವುದು ನಂಬುವುದು (ಬಸವ. ೧೧೭) ; ಶರಣನು ಸನ್ನಹಿತನು ಅಲ್ಲಲ್ಲಿಗೆ 


೩೦೧ ಗದ್ಮಾನುವಾದ) : ಪ್ಲುತಚಾರಿಯನಡಿಗಳಿನೊಲ್ಬತಿಶಯ!ದಿಂ। ಮಾಡಿ ಮಗುಳ್ಹು ನಡುಕಡೆಯಿಲ್ಲವಯ್ಕ ಅಚ್ಚ ಶರಣನು (ಶಿವಗೀ. ೧೦೬-೫೧೩). ..1£ ಸಂ.ಸನ್ನಿಹಿತ?] 
ಸ್ವಸ್ತಿಕಪದದಿಂ ಗತಿವಡೆದು ಮುಂತೆ ಡೋಲದ ನುತಹಸ್ತಮವೆಯ್ತೆ (ಮಾಡೆ | |ಸನ್ನಹಿಸು (ಕ್ರಿ). ಸಜ್ಜಾಗು ; ಸಿದ್ಧವಾಗು : ಪಯಶರಧಿನಿವಾಸಂ ಬಲುದಯದಿಂ 
ಸನ್ನತಕರಣಂ (ಲಾಸ್ಮರಂ. ೪-೧೪೨). [ಸಂ.1 ಸೈನಿಕವ ಸನ್ನಹಿಸಿದಂ ನರಗಂ (ನೀಲಧ್ಯ. ೯); ಮತ್ತೊಮ್ಮೆ ಹೊಸ ಸಾಹಸಗಳಿಂ 

ಸನ್ನತಿ (ನಾ). ನಮಸ್ಕಾರ ; ಮಣಿಹ : ನಿಮಗೆಲ್ಲರ್ಗಿದೊ ಸನ್ನತಿ (ವಸ್ತವಂ. ಪೀಠಿಕೆ). ಸನ್ನಹಿಸುವಂ (ಮಂಕುಕ. ೧೨೩). (ಸನ್ನಹ 4 - ಇಸು) 

[ಸಂ.) 45 |ಸನ್ನಾದ (ನಾ). ಗದ್ದಲ; ಗಲಾಟೆ : ಮೌನಮಪ್ಪಿದುದಬ್ಬಿ ಶಬ್ದಮಂ, ಮೇಣ್‌ 


ಸನ್ನದು "ಸನದು' ನೋ. ಸೈಸ್ಮಸನ್ನಾದಮಂ (ಶ್ರೀರಾಮಾ. ೫೪೫-೧೩೭). [ಸಂ.] 


ಸನ್ನಾಮ ೮೩೨೧ ಸನ್ನಿಧಾನ 


ಸನ್ನಾಮ (ನಾ). ೧. ಒಳ್ಳೆಯ ಹೆಸರು : ಸೋಮಧರಭಕ್ತಾಂಫ್ರಿನಿಹಿತಾರಾಮ | ೫. ಮೂರ್ಛಿತನಾದವನು; ಎಚ್ಚರವಿಲ್ಲದವನು : ವಹ್ನಿಯಿರೆ ಆಹುತಿಯ 
... ಸನ್ನಾಮಗುಣಯೋಗನನು (ಒಸಪು. ೪-೬೮) ;ದಕ್ಷಿಣಾಚಾರ್ಯನೆಂದೆಂಬ ಸನ್ನಾಮವ ನುಣ್ಣಿಸುತ ಬೂದಿಯಿಂದ ಹಾಕುವ ಸನ್ನಿಗಳನೇನೆಂಬೆ (ಜ್ಞಾನಸಿಂ. ೧೬-೬೦). (ಸಂ. 
ಲಕ್ಷಿಸಿ (ಗೂಮ್ಮಚ. ೭-೬). ೨. ಮತ್ತೊಬ್ಬರೆದುರಿನಲ್ಲಿ ತಲೆಬಾಗುವುದು ,- | |ಸನ್ನಿಕಟ (ನಾ). ಬಹಳ ಹತ್ತಿರ ; ಅತಿಸಮಾಪ : ಇಂದು ತನ್ನ ಅಭೀಷ್ಟಸಿದ್ಧಿಯು 
ನಮ್ರತೆ ತೋರುವುದು : (8). ಸಂ. ಸನ್ನಾಮನ್‌] 111 ಅತ್ಮಂತ ಸನ್ನಿಕಟದಲ್ಲಿಯೇ ಬಂದಿದೆ (ಇಪ್ಪಕ. ೩೩೯); ಸಾಕ್ಷಾತ್ಕಾರಕ್ಕೆ ಸನ್ನಿಕಟವಾಗಿಯೇ 

ಸನ್ನಾಮಿ (ನಾ). ೧. ಒಳ್ಳೆಯ ಹೆಸರನ್ನು ಹೊಂದಿದವನು; ಖ್ಯಾಶಿವಂತ: | $ | ಬಿಟ್ಟಿತೆಂಬಂತೆ ಉತ್ತರ ಕೊಟ್ಟಿದ್ದನು (ಮಠವು. ೭೦೬)... [ಆ ಸಂ. ಸನ್ನಿಕೃಷ್ಟ] 
ಮಂಡಗೆ ಮಾದಿರಾಜನೆನಲೈ ಸನ್ನಾಮಿ (ಬಸಪು ೨-೪೬). ೨. ಭಕ್ತ; ಆರಾಧಕ. ಸನ್ನಿಕರ್ಷ (ನಾ). ಹತ್ತಿರ; ಸಮಾಪ. (ಸಂ. 


[ಆ ಸಂ. ಸನ್ನಾಮನ್‌] ಸನ್ನಿಕರ್ಷಣ (ನಾ). ೧. ಹತ್ತಿರಕ್ಕೆ ತರುವಿಕೆ. ೨. ಹತ್ತಿರ; ಸಮಾಪ: 
ಸನ್ನಾಯಿ "ಸೊನಯಿ' ನೋ. | 1 ಸನ್ನಿಧಿ, ಸನ್ನಿಕರ್ಷಣಂ-೨ ಸಮಾಪವಾಗಿರುವಿಕೆ, ಹತ್ತಿರವಾದ ಸ್ಥಳ '' 
ಸನ್ನಾಯ್ಯ (ನಾ). ಯಜ್ಞದಲ್ಲಿ ಅಗ್ನಿಗೆ ತುಪ್ಪದ ಜೊತೆಯಲ್ಲಿ ಅರ್ಪಿಸುವ | | (ಸಿದ್ಧಾಂಹಿ ೩೬... 0 

ಪದಾರ್ಥ;.ಹವಿಸ್ಸು : 68. (ಇ ಸಂ. ಸಾನ್ನಾಯ್ಯ) [10|ಸನ್ನಿಕಾಶ (ನಾ). ಸಮಾನ, ಹೋಲುವವನು ಎಂಬರ್ಥದಲ್ಲಿ ಸಮಾಸಗಳ 


'ಸನ್ನಾಹ (ನಾ). ೧. ಕಟ್ಟಿರುವುದು; ಬಂಧನ: ""ಸನ್ನಾಹಮೆನಲು ಭದ್ರಂ'' ಕಡೆಗೆ ಸೇರುವ ಶಬ್ದ: ಪ್ರಕುಪಿತಮೃಗಪತಿಶಿಶುಸನ್ನಿಕಾಶರತಿವಿಕಟಭೀಷಣ 
(ಮಂಗಲಾ. ೮೬-೩೧). ೨. (ಯುದ್ಧಕ್ಕೆ) ಅಣಿಮಾಡಿಕೊಳ್ಳುವುದು ; ಸಿದ್ಧತೆ; ಭ್ರೂಭಂಗರ್‌ (ಪಂಪಭಾ. ೭-೮). [ಸಂ.] 
ಸಜ್ಜು : ಸನ್ನಾಹಮಂ ತಾಳ್ವಿ ಸೈನ್ಶಪ್ರಕರಂ ಬರ್ಕೆ (ಜಗವ. ೩-೧೩) ; ಸಕಲಸನ್ನಾಹದಲಿ | |ಸನ್ನಿಕೃಷ್ಟ (ಗು). ೧. ಸಮಾಪಕ್ಕೆ ಆಕರ್ಷಿಸಿದ. (ನಾ). ೨. ಹತ್ತಿರಕ್ಕೆ 
ಯುದ್ಧೋದ್ಯುಕುತರಾದರು ಚರಿತ ಚಾಪರು ಮುಕುತ ಶಸ್ಟ್ರಾವಳಿಯ ಮಳೆಗಾಲವನು | ಸೆಳೆದುದು; ಸಮಾಪಕ್ಕೆ ಆಕರ್ಷಿಸಿದುದು. ೩. ಹತ್ತಿರ; ಸಮಾಪ : 
ನಿರ್ಮಿಸುತ (ಕುವ್ಮಾಭೀ. ೮-೨೪); ಪ್ರತಿರಕ್ಷೆಯ ಸನ್ನಾಹವನ್ನು ಪೂರೈಸಿ ಹಾಸಿಗೆಯನ್ನು |15| ""ಸಮಾಪಂ . . . ಸನ್ನಿಕೃಷ್ಟಂ . . . ಅಪದಾಂತರಂ - ಈ ೧೮ ಸಮಾಪಂ'' 
ಆಶ್ರಯಿಸಿದೆನು (ನಂಟರು. ೪೮). ೩. ಕವಚ; ಜೋಡು; ರಕ್ಷೆ: ಪರಿವಾರ (ಹಲಾಯು. ೧೧೫-೭); ಅತ್ಯಂತ ಸನ್ನಿಕೃಷ್ಟವಾದ ಸಂಬಂಧವಿರುವುದರಿಂದ ವಿಶೇಷದ 
ವಜ್ರಸಂನಾಹಂ (ಮೈಅರಿ. ೧೯೩೭, ೨೬-೪೩ : 1106). ೪. ಗುಂಪು; ಸಮೂಹ: ಪ್ರಾಧಾನ್ಯವೇ ಸಾಮಾನೃಕ್ಕು ಬರುತ್ತದೆ (ಧ್ವನ್ಮಾಲೋ. ೩೬). ([ಸಂ.) 
ನಿನ್ನಡಿಸೋಂಕಿನೊಳಖಿಲದುರಿತಗಳ ಸನ್ನಾಹವ ಸದೆದಟ್ಟಿ (ಹದಿಬ. ೧-೩೫). ಸನ್ನಿಗಿಡ (ನಾ). ಒಂದು ಬಗೆಯ ಸಸ್ಮ : (ಮೈಔಿಗಿ ೩೦-೫೮೨). 
೫. ವಿಶೇಷವಾದ ಉಡಿಗೆ ತೊಡಿಗೆ ; ಹೆಚ್ಚಿನ ವೇಷಭೂಷಣ. ೬. ಸನ್ನೆ; [ಸನ್ನಿ ? + ಗಿಡ (« ಗಿಡು)) 
ಸುಳಿವು; ಜಾಡು: ಕಲಿತ ಸನ್ನಾಹದಲಿ ಸಾರಥಿ ಸುಳಿಸಿದನು ಹೊಂದೇರನಭ್ರಕೆ |20 |ಸನ್ನಿಘೃಷ್ಟ (ಗು). ೧. ಚನ್ನಾಗಿ ತಿಕ್ಕಿದ; ಬಹಳವಾಗಿ ಉಜ್ಜಿದ. (ನಾ). 
(ಕುವ್ಮಾಉ. ೭-೮). ೭. ಯುದ್ಧಕ್ಕೆ ಸನ್ನದ್ಧವಾದ ಸೈನ್ಮ : ""ಒಡ್ಡವಣೆ ಸನ್ನಾಹಂ'' ೨. ಚನ್ನಾಗಿ ತಿಕ್ಕುವುದು,- ಉಜ್ಜುವುದು : ""ಸನ್ನಿಫೃಷ್ಟಂ ಪೆಸರಪ್ಪ 
(ಭಾರನಿ. ೧೩). ೮. ವಿದ್ವಾಂಸ. ೯. ಪರಮಾತ್ಮ. ""ಮೋಹರಿಸಿರ್ದ ಸೇನೆ ಮಾಷಗಳೊಳುರ್ದು'' (ಶಬ್ದಮಂ. ೧೦೦). ಸಂ.) 
ಬಹುಭಾವಕರುಂ ಪರಮಾತ್ಮನಿಂತು ಸನ್ನಾಹಮೆನಿಕ್ಕು'' (ನಾನಾರ. ೧೦೬).  [ಸಂ.] ಸನ್ನಿತಲೆನೋವು (ನಾ). ಸನ್ನಿಯಿಂದ ಬರುವ ತಲೆನೋವು : ಸನ್ನಿತಲೆನೋಎಗೆ 
ಸನ್ನಾಹಗೆಯ್‌ (ಕ್ರಿ). ಸಿದ್ಧತೆಮಾಡು ; ಅಣಿಮಾಡು : ಭಿನ್ನವಿಲ್ಲದ ಸಂಭಾರಾ ನೆಸ್ಮ-ಸುಟ್ಟಬೆಲ್ಲ . . . ನಸ್ಮಮಂ ಮಾಡಲು ಮಾಣ್ಣುಂ (ಎವೈವಿ. ೧೦೧). 
ನುಕೂಲತೆ ಸನ್ನಾಹಗೆಯ್ದು ದೀಪ್ತಿಗಳ ಹೊನ್ನ ಪುತ್ತಳಿಯ ಕೈಲೆಡೆಗೊಟ್ಟು ಬೀಳ್ಕೊಂಡು |25 | [ಸನ್ನಿ * ತಲೆನೋವು) 
ಚೆನ್ನೆಯರ್‌ ಪೊಅಮಟ್ಟಿರಾಗ (ಮೋಹ. ೧-೨೯). (ಸನ್ನಾಹ 4 ಕೆಯ್‌,] | ಸನ್ನಿದ (ನಾ). ೧. ಹತ್ತಿರ; ಸಮಾಪ : ಬೇಟೆ ಪರಭಾಗಂಬೆತ್ತು ಲೋಕಕ್ಕೆ ಸನ್ನಿದ 


ಸನ್ನಾಹಗೊಳಿಸು (ಕ್ರಿ). ಇ ಸನ್ನಾಹಗೆಯ್‌: ಪನ್ನೀರ ಚಳೆಯ ಕತ್ತುರಿಯ ಸಾರಣೆ 1 ಮಾಗಿರ್ದುವು ಕೌರವಧ್ವಜಿನಿಯೊಳ್‌ ಕಾಳಿಂದಿಯುಂ ಗಂಗೆಯುಂ (ಪಂಪಭಾ. ೧೦-೩೧); 
ಆ ಕನ್ನೆಯ ರೂಪೆನ್ನಿದಿರೊಳ್‌ ಸನ್ನಿದಮಾದಂತೆ ತೋಟುತಿರ್ದಪುದು (ಕಾದಂಉ. ೩೨೫); 


ಮುತ್ತಿನುನ್ನತ ರಂಗವಲ್ಲಿಗಳ ಸನ್ನಾಹಗೊಳಿಸಿ (ಕಂನಎ. ೨೨-೩). [ಸನ್ನಾಹ * ಕೊಳಿಸು] 
ಜವನ ಸನ್ನಿದಮಂ ಪೊರ್ದಿಸಲೆ ಪೇಳ್ಕುಮೆಂದು (ಮರಾಚ. ೨-೪೦). ೨. ಹತ್ತಿರ 


ಸನ್ನಾಹಭೇರಿ (ನಾ). (ಯುದ್ಧಕ್ಕೆ) ಸೈನ್ಮವು ಸಿದ್ಧವಾಗಲೆಂದು ಹೊಡೆಸುವ 
`` ಭೇರಿ : ರಾವಣನೆಂದನವಂದಿರೆನಗೆ ಕಾಳೆಗದೊಳ್‌ ನಿಲ್ವ ಗಂಡರಲ್ಲರದರ್ಕೆ ನೀನಂಜ |30| ದವನು; ಸಮಾಪದಲ್ಲಿರುವವನು: ಅನ್ನೆಗಮೆನಗೀ ಮನೋಹರಂ ಸನ್ನಿದನಪ್ಪಂ 
[ ಸಂ. ಸನ್ನಿಧ] 


ದಿರೆಂದು ನುಡಿದು ಸನ್ನಾಹಭೇರಿಯಿಂ ಪೊಯಿಸುವುದುಂ (ಪಂಠರಾಮಾ. ರೂ! | (ಕಾದಂಉ. ೬೩೧). 
ತ್ವರಿತದಿಂ ಸನ್ನಾಹಭೇರಿಯನರಸು ಪೊಯ್ಮಲು (ನಾಗಷ ೧೯-೧೧೬). [ಸಂ. ಸನ್ನಾಹಭೇರೀ। [ಸನ್ನಿದೋಷ (ನಾ). ಶೀತದಿಂದುಂಟಾಗುವ ದೋಷ : ಎರಡು ಧಾತುಗಳ 
ಸನ್ನಾಹ್ಯ (ನಾ). ಯುದ್ಧಕ್ಕೆ ಯೋಗ್ಯವಾದ ಆನೆ, - ಗಜ : “ಸನ್ನಾಹ್ಮಃ, ಮಧ್ಯಮಮಾಂದ್ಕಗಳ ವೃತ್ಕಾಸಗಳಿಂದಲೂ ಪುಟ್ಟುವ ಸನ್ನಿದೋಷ (ಸಠವೈ. ೧೫೧). 
ಸಮರೋಚಿತಃ, - ಈ ೨ ಕಾದುವಾನೆ '' (ಹಲಾಯು. ೩೮-೭೧). ಸಂ.) | [ಸಂ.] 
ಸನ್ನಿ (ನಾ). ೧. ಅತಿಶೀತದಿಂದ ಉಂಟಾಗುವ ಜ್ವರ; ಶೀತಜ್ವರ: |೬|ಸನ್ನಿಧಾನ (ನಾ). ೧. ಹತ್ತಿರ ; ಸಮಾಪ : ಅಂತು ಮರಣಪ್ರಾಪ್ತನಾದ ಕುಮಾರನಂ 


*'ಶೀತಳಮೆನಲು ಸನ್ನಿ'' (ಮಂಗರಾ. ೧೧೪-೪); ವಾತವಿಕಾರ, ಸನ್ನಿ, ಧನುರ್ವಾತ 
ಮುಂತಾದುವುಗಳಿಗೆ ಕಲ್ಕ ಬಿಸಿ ಮೊದಲಾದುವುಗಳನ್ನು ಹಾಕಲು ಬಲ್ಲವಳಾಗಿದ್ದಳು 
(ಶಾಂತಲಾ. ೩೨೬); ಸನ್ನಿಯಿಲ್ಲ ಜ್ವರ ಇಲ್ಲ, ಆದರೂ ಹೀಗೆ ಸುಸ್ತು ಬಡಿದುಹೋಗಿದ್ದೀ 
(ಮನೋನಂ. ೧೫೧). ೨. ಮೂರ್ಛೆಯ ಅವಸ್ಥೆ; ಪ್ರಜ್ಞೆ ತಪ್ಪುವುದು: 


ನಿನ್ನಆ್‌ಮುದಕ್ಕೆ ಹೆಣ್ಣು ಹೊನ್ನು ಮಣ್ಣೆಂಬ ಸನ್ನಿಯ ತೊಲ'ಯ ಹಾಯಬೇಕು |4 


(ಮದೇವ. ೨೭೯-೩೬) ; ಸನ್ನಿಯಿಂದ ಮೈಮರೆತಿದ್ದವರಿಗೆ ಆಪಾದಮಸ್ತಕದಲ್ಲಿ ಸುಶಸ್ತ್ರದಿಂ 
ಹೊಯ್ದು ರಕ್ತ ಬಂದ ಠಾವಿಗೆ ಮಂಜಿಷ್ಠೆ . . . ತೇದು ಹಚ್ಚುವುದು (ಎವೈವಿ. ೪೪). 


ಸನ್ನಿಧಾನಸ್ವಿತನಾಗಿರ್ದೆನ್ನುಮನಾತನ ತಂದೆ ಕಂಡು (ಪಂಚತಂ. ೩೬೯-೧೭). ೨. ಒಂದರ 
ಪಕ್ಕದಲ್ಲೊಂದರಂತೆ, ಒಟ್ಟಿಗೆ ಸೇರಿಸಿ ಇಡುವುದು. ೩. ಕಾರ್ಯ 
ವಹಿಸಿಕೊಳ್ಳುವುದು. ೪. ಎದುರು; ಸಮ್ಮುಖ : ಸಜ್ಜನರ ಸನ್ನಿಧಾನದಲ್ಲಿ 
ಇದ್ದವರನ್ನು ಕೆಣಕಲು ದೇವೇಂದ್ರನು ಸಮರ್ಥನಲ್ಲ (ಕೃವಾಆ. ೧೩೭). ೫. ಹಿರಿಯ ವ್ಯಕ್ತಿ 
ಮತ್ತು ರಾಜರನ್ನು ಸಂಬೋಧಿಸುವಾಗ ಬಳಸುವ ಪದ : ಸನ್ನಿಧಾನವು ಏನು 
ಬೇಕಾದರೂ ಮಾಡಬಹುದು (ನಡದಾ. ॥॥ ೧೪೩೧). ೬. ರಾಜ್ಯಭಾರ; ಆಡಳಿತ : ಆಗ 
ಬಾಳಾಜಿರಾಯರು . . . ದೊರೆಗಳವರ ಸನ್ನಿಧಾನದಲ್ಲಿ ಮುಖ್ಯಾಧಿಕಾರಿಗಳಾಗಿದ್ದರು 


೩. ಬಾಯಿಗೆ ಬಂದ ಹಾಗೆ ಮಾತನಾಡುವಿಕೆ ; ಮತಿಭ್ರಮೆ : ಕೊಡಗದ ಅರಸು | | (ಮಹಾವಂ. ॥. ೩೯). ೭. ಉಪಾಸನೆಯಲ್ಲಿ ಒಂದು ವಿಧ; ವಿಗ್ರಹದಲ್ಲಿ 
` ವೀರರಾಜೇಂದ್ರನು ಸನ್ನಿಯಾಗಿ ಕ್ರೂರತನದಿಂದ ಬಹುಜನರನ್ನು ಕೊಲ್ಲಿಸಿ (ಕಭಾಗ ೩೬೧). | | ಅಥವಾ ಬೇರೆಯ ಪ್ರತೀಕದಲ್ಲಿ ಇಷ್ಟದೇವತೆಯು ನೆಲೆಗೊಳ್ಳುವಂತೆ 
೪. ವಿಷ ; ಗರಲ ; "“ಕ್ಟೇಳಃ, ಗರಳಂ, ವಿಷಂ- ೩ ಸಮಾನ್ಯವಾಗಿ ಸಕಲವಿಷಗಳಿಗೂ |45,  ಮಂತ್ರಪೂರ್ವಕವಾಗಿ ಪ್ರಾರ್ಥಿಸಿ ಪೂಜಿಸುವುದು : ಶ್ರದ್ಧಾ ಭಕ್ತಿಜಾನ 
ಹೆಸರುಗಳು. ಅಂದರೆ ಪ್ರಾಣಹರವಾದ ಪಿತ್ತ, ನಂಜು - ಸನ್ನಿ'' (ಸಿದ್ಧಾಂತಿ ೭೩). ಧ್ಯಾನಸಮೇತನಾಗಿ ಶಿವನಂ ಭಜಿಸುತ ಆವಾಹನ ಸ್ಥಾಪನ ಸನ್ನಿಧಾನ ಸನ್ನಿರೋಧನ 


ಸನ್ನಿಧಿ ೮೩೨೨ ಸನ್ನುತ 


ಸಮ್ಮುಖೀಕರಣಾದಿ ಮುಖ್ಯಕ್ರಿಯೆಗಳಿಂದೊಡಗೂಡಿ (ಎವೇಕ. ೧೦೪). ೮. [ವ್ಮಾಕ] 
ಷಷ್ಠೀವಿಭಕ್ತಿಯ ವಿವಿಧ ಸಂಬಂಧಾರ್ಥಗಳಲ್ಲಿ ಒಂದು; ಸಾಮಾಪ್ಯದ 
ಸಂಬಂಧ: ಸಂಬಂಧದೊಳ್‌ ಷಷ್ಠಿಯಕ್ಕುಂ ಅದು ಸ್ವಾಮಿಸಂಬಂಧ . . . 


|ಸನ್ನಿವಡು (ಕ್ರಿ). ಸನ್ನಿಪಾತರೋಗಕ್ಕೊಳಗಾಗು : ಹರನೆಂದು ದುಗ್ದವಾರಿಧಿ 
ವಿಚಾರಿಸದೆ ಶಂಕರನೆಂದು ತನ್ನ ತಿಂಗಳ ಶಿಶುವ ಕೊಡಲದಂ ಹರಿವ ನೀರ್‌ ಮೊಟ್‌ವ 
ಹಾವುರಿವ ಕಿಚ್ಚಿನ ಹೊಟೌಯೊಳಿರಿಸಲದ" ಸನ್ನಿವಟ್ಟು ಶರೀರವೆಲ್ಲಂ ಕಂದಿ ಕುಂದಿ 


ಸನ್ನಿಧಾನಸಂಬಂಧ ಸಂಸ್ಪರ್ಶಸಂಬಂಧ ಸಂಬಂಧಸಂಬಂಧವೆಂಬಿನಿತಚೂಳಮಕ್ಕುಂ | | (ಭಾವಚಿಂ. ೬-೧); ನೀರೊಳೊಣಗಿದುದು ಮೈನಾಕ ಸನ್ನಿವಟ್ಟುದು ಕುಳಿರ್ವೆಟ್ಟು ಚಲಿಸಿತು 
(ಶಮದ. ೧೩೨ ವೃತ್ತಿ); ಸನ್ನಿಧಾನಕ್ಕೆ- ಕೆಟೆಯ ಕೋಡಿ; ಊರಮುಂದು; ಅದಲ | s | ಮಂದರಂ (ನಂದಿಮಾ. ೧೧-೨೭). [ಸನ್ನಿ + ಪಡು] 


ಕೆಲಂ (ಶಮದ. ೧೬೨ ಪ್ರಯೋ). [ಸಂ.1 |ಸನ್ನಿವಹ (ನಾ). ಒಳ್ಳೆಯ ಪರಿವಾರವುಳ್ಳವನು : ವೃತಗೋಮಂ ಸಕಳಕಳಾನ್ವಿತ 
ಸನ್ನಿಧಿ (ನಾ). ೧. ಹತ್ತಿರ; ಸಮಾಪ : ಶ್ರೀಧರತಪೋನಿಧಿಯ ಸನ್ನಿಧಿಯೊಳ್‌ ನಮೃತಮಯಂ ವಿಶುದ್ಧವೃದ್ಧಂ ಪರಿವೇಷ್ಟಿತ ಸನ್ನಿವಹಂ ಕುವಳಯಹಿತನೆನೆ 
ಪರಿಹರಿಸಿ ಜಾತರೂಪೋತ್ಕರಮಂ ಮತ್ತೊಂದು ಚಾತರೂಪಮನರಸಂ ಧರಿಯಿಸಿದಂ | ಸಂಪೂರ್ಣಂ ಚಂದ್ರನೊಳ್ಹೊರೆ ಚಂದ್ರಂ (ಮದ. ೧-೪೮). [ಸಂ.) 
(ಚಂದ್ರಪು. ೨-೫೩ ವ). ೨. ವ ಸನ್ನಿಧಾನ ೨. ೩. ಎ ಸನ್ನಿಧಾನ ೩. ೪. ಎದುರು; | |ಸನ್ನಿವಾಸ (ನಾ). ಒಳ್ಳೆಯ ಮನೆ, - ನಿವಾಸ : ಸೌರೌಷ್ಟ್ರಪತಿ ರತಿವೊಂದಿ 
ಸಮ್ಮುಖ : ಶ್ರೀಮದಘಾರಿ ವೀರಜಿನಸನ್ನಿಧಿಯೊಳ್‌ , . . ಪೇಟ್ಟೆಂ . . . |10| ಬಿಡದಿರವೇಳ್ಳು ನಿನ್ನಯ ಸನ್ನಿವಾಸದಲೆ (ಬಸಪು ೫೩-೧೬). !ಸಂ.] 
ಸುಕುಮಾರಕಥಾಪ್ರಬಂಧಮಂ (ಸುಕುಮಾ. ೧-೬೪). ೫. ರಾಜರನ್ನು ಮತ್ತು ಸನ್ನಿವಿಷ್ಟ (ನಾ). ೧. ಜೊತೆಗೂಡಿ ಪ್ರವೇಶಿಸುವುದು. ೨. ಬೀಡುಬಿಡುವುದು; 
ಹಿರಿಯ ವ್ಯಕ್ತಿಗಳನ್ನು ಸಂಬೋಧಿಸುವಾಗ ಸೌರವಸೂಚಕವಾಗಿ | ನೆಲೆಗೊಳ್ಳುವುದು. ೩. ಹತ್ತಿರ; ಸಮಾಪ. (ಸಂ. 
ಬಳಸುವ ಒಂದು ಪದ: ಸನ್ನಿಧಿಯವರು ದಯಮಾಡಿಸುತಿದ್ದಾರೆ. ದಾರಿ ಬಿಡಿ | ಸನ್ನಿವೇಶ (ನಾ). ೧. ಜೊತೆಗೂಡಿ ಪ್ರವೇಶಿಸುವುದು. ೨. ಸಮೂಹ; ಗುಂಪು. 


(ರೂಢಿ). [ಸಂ.) ೩. ಸಮ್ಮಿಲನ; ಕೂಟ. ೪. ನೆರೆಹೊರೆ; ಪರಿಸರ; ಸುತ್ತುಮುತ್ತು. ೫. ನೆಲೆ; 
ಸನ್ನಿಧ್ಮಿ (ನಾ). ಒಳ್ಳೆಯ ನೆಲೆ, - ಆಶ್ರಯಸ್ಥಾನ : ಬೇಅದೊಂದು ರೂಪಿನ ಕ ” ಸ್ಥಾನ; ಸ್ಥಳ : ""ಸಂಸ್ಥಾನಂ, ಸನ್ನಿವೇಶ: - ಈ ೨ ನಿಲವು'' (ಹಲಾಯು. ೧೨೮-೯೩). 
ಬೇಅದೊಂದು ಕಡುಗಾಡಿಯ ಸನ್ನಿಧಿ ಬೇಜದೊಂದು ನುಣ್ಣಿನ ಕಣಿ . . . | ೬. ಇರವು; ಪರಿಸ್ಥಿತಿ : ಆರ್ಥಿಕದೃಷ್ಟಿಯಿಂದ ಸನ್ನಿವೇಶಗಳು ಆಷ್ಟು ಅನುಕೂಲಕರ 


ಸನ್ನಿಪಾತ ( ನಾ). ೧. ಕೂಡುವುದು; ಸಂಯೋಗ : ಭೂತಚತುಷ್ಟಯ ಸನ್ನಿಪಾತಮಂ | ಮೂಲೋದ್ದೇಶದ ನಿರೂಪಕವಾಗಿರುವಂತೆ ಈ ಸನ್ನಿವೇಶಗಳನ್ನು ನಿರ್ದೇಶಕನು 
ಶರೀರಮೆಂಬುದು (ಶಾಂತಿಪು. ೮-೧.೨ವ). ೨. ಯುದ್ಧ ಸ; ಸಮರ. ೩.ವ ಸನ್ನಿದೋಷ: | ಯೋಜಿಸಿಕೊಳ್ಳಬಹುದು (ಕಮ್ಮಟ. ೬೦). [ಸಂ.] 


ನಲ್ಲಳಾ (ಶಾಚಿಪು ೩-೭೯). [ಸಂ.(ಸತ್‌ + ನಿಧಿ)] ಲ | ವಾಗಿರಲಿಲ್ಲ (ಸಸ್ಕ6. ೯೫). ೭. ರೂಪ; ರಚನೆ. ೮. ಘಟನೆ; ಸಂದರ್ಭ : ನಾಟಕದ 


ಜಿಹ್ವೆಯು . . . ಸನ್ನಿಪಾತದಲ್ಲಿ ಕಪ್ಪಾಗಿ ಮಿಮಿ ಒಣಗಿ ದ್ರವವಿಲ್ಲದೆ [20 ಸನ್ನಿಹಿತ (ಗು). ೧. ಹತ್ತಿರದಲ್ಲಿರುವ; ಸಮಾಪದ: ಸಹಜವಿಭೂಷಣ 
ಇರುವುದು .(ಸಕವೈ. ೪). ೪. ವಿಪರೀತಜ್ವರದಿಂದ ಉಂಟಾಗುವ ಬುದ್ದಿ | ` ಪ್ರತತಿಪಲ್ಲವಮಿಲ್ಲದ ದಿವ್ಮದೇಹಸನ್ನಿಹಿತಪಹಾಸ್ಮಮೆಂಬ ಪೆಸರಿಲ್ಲದೆಯಾಡುವ 
ಭ್ರಮಣೆ : ಅರುವಾಳ :- ಈ ಬೀಜ ಮೆಣಸು ಸಹ ನಿಂಬೇಹುಳಿಯಲ್ಲಿ ತೇದು ಕೋಟೆ (ಶಾಂತಿಪು. ೯-೩೪); ನೃಪಕುಮಾರರೆ ಸತತ ಸನ್ನಿಹಿತ ಪರಿವಾರಮಾಗೆ 
ಹಚ್ಚಲು ಸನ್ನಿಪಾತಹರ (ಎವೈವಿ. ೧)... ಸಂ.) (ಪಷ್ಟಪು ೪-೭ವ). ೨. ಸಿದ್ದವಾದ; ಸಜ್ಜಾದ. (ನಾ). ೩. ಹತ್ತಿರ; ಸಮಾಪ: 
ಸನ್ನಿಪಾತಕ (ನಾ). ಎ ಸನ್ನಿಪಾತ ೪ : ಬಹುಮೂತ್ರದವರಿಗೆ . . . ನಾಲ್ಕನೆಯ ಸನ್ನಿಹಿತಮಾದೀ ವಿಪತ್ತನರಿತುಂ ಬರಿದೆ ಕುಳಿತಿಹರೆ (ಶ್ರೀರಾಮ. ೬೧-೨೦೨). ೪, ಹತ್ತಿರಕ್ಕೆ 
ಅವಸ್ಥೆಯಲ್ಲಿ ಸನ್ನಿಪಾತಕವು ತೋಜುವುದು (ಎಏವೈಎ. ೧೬). [ಸಂ.1 25 ಬಂದವನು; ಸಮಾಪಸ್ಥ : ತಡವಿಲ್ಲ ಸನ್ನಿಹಿತನಾದಪನಲ್ತೆ ಭವತ್ತನೂಭವಂ 
ಸನ್ನಿಪಾತಕಜ್ವರ (ನಾ). ಸನ್ನಿಪಾತದಿಂದುಂಟಾಗುವ ಜ್ವರ. ಸಂ.) (ಕಾದಂಉ. ೧೦೧); ಜಂಗಮದೊಳಗೆ ಲಿಂಗಯ್ಯ ಸನ್ನಿಹಿತನಾಗಿರ್ಪ (ಬಸವ. ೧೮೭). ಸಂ. 
ಸನ್ನಿಪಾತಗುಲ್ಮ (ನಾ). ಒಂದು ಬಗೆಯ ಗುಲ್ಮರೋಗ : ಮೆಣಸು ಬೆಳ್ಳುಳ್ಳಿ | |ಸನ್ನಿಹಿತೆ (ನಾ). ಹತ್ತಿರದವಳು; ಸಮಾಪಸ್ಥೆ : ವಾಕ್ಟುಂದರಿ ಬಂದು ಸನ್ನಿಹಿತೆಯಕ್ಕೆನ್ನೀ 
- ಗುಳಿಗೆ ಮಾಡಿ ಏಳು ದಿನ ನುಂಗೆ . . . ಸನ್ನಿಪಾತಗುಲ್ಮ ಇವು ಎಲ್ಲಾ ಮಾಣುವುವು ಮುಖಾಂಭೋಜದೊಳ್‌ (ಗದಾಯು. ೧-೭); ದೇವತೆ ಸನ್ನಿಹಿತೆಯಾಗಿ ಎನಗೆ 
(ಎವ್ಮಎ ೧೨೭) . [ಸಂ.] | ಪೊಡೆವಟ್ಟು ಪಡೆದಾ ತನೂಜನಂ . . . ಕಾವೆಂ (ಜೀವಸಂ. ೨-೨೮ ವ). (ಸಂ. ಸನ್ನಿಹಿತಾ। 


ಸನ್ನಿಪಾತಜ್ವರ (ನಾ). ಎ ಸನ್ನಿಪಾತಕಜ್ವರ : ಸನ್ನಿಪಾತಜ್ವರಂ ದೊರೆಕೊಂಡಂತ |3o ಸನ್ನೀರು (ನಾ). ಇರುವ ನೀರು : ಸನ್ನೀರ ಜರಿದು ಬಿಸಿಲ ದೊರೆಗೆ ಓಡಿ ಬನ್ನಬಡುವೆ 
ವಿವೇಕದಿಂದಭಿಜನಂ . . . ಅದೇಂ ಮಾರ್ಕೊಳ್ಳ] ದಂತಿರ್ಕುಮೇ (ಪಂರಾಮಾ. ೬-೧೬೮); 


ಭವಾಟವಿಯೊಳಗೆ (ಪ್ರಸಭಾ. ೫೭-೩೪). (+ ನೀರು, (ಇ ನೀರ್‌)। 
ತಂದ್ರೆ, ನಿದ್ರಾಭಂಗ, ಗಂಟಲಲಿ ಗೊರಕು, ಬಾಯಾರಿಕೆ, ಕ್ಷಣಕ್ಕೆ ಶೀತ, ಕ್ಷಣಕ್ಕೆ ಉಷ್ಣ | |ಸನ್ನೀಲಪಟ (ನಾ). ಮನ್ಮಥನನ್ನು ಆರಾಧ್ಯದೇವತೆಯಾಗುಳ್ಳ ಒಂದು ತಾಂತ್ರಿಕ 
. ಇವಿಷ್ಟೂ ಉಂಟಾಗಿರುವುದೇ ಸನ್ನಿಪಾತಜ್ವರಲಕ್ಷಣವೆಂದರಿವುದು (ಸಕವೈ. ೯೭). 


| ಪಂಥದ ಹೆಸರು ಮತ್ತು ಆ ಪಂಥಕ್ಕೆ ಸೇರಿದ ವ್ಯಕ್ತಿ ; ೫ ಇವರನ್ನು ಕಾಶ್ಮೀರ 
[ಸಂ.) : | ದಲ್ಲಿ ನೀಲಾಂಬರರೆಂದು ಕರೆಯುತ್ತಾರೆ : ಪೂರ್ವಶೈವರುಂ ಮಾಸಿದಟ್‌ವಿನ 
ಸನ್ನಿಬಂಧ (ಗು). ೧. ಕಟ್ಟಿದ; ಬಂಧಿಸಿದ. (ನಾ). ೨. ಒಳ್ಳೆಯ ಕಾವ್ಯಬಂಧ; [35 | 


ನಿರೀಶವಾದಿಗಳ್‌ ಮಾಮಾಂಸಕರು ಸನ್ನೀಲಪಟರು (ಏಕೋಪು ೯-೩೯). [ಸಂ. ?) 
ಸತ್ಸೃಬಂಧ : ಈ ಪೇಟ್ಜ ಮಾಲಸ್ಮಿಯಿಂ ದೋಷಾಲೇಪಂ ಪೊರ್ದದಂತಿರೆ ಸನ್ನಿಬಂಧ ಇ ಸನ್ನುಗ (ನಾ). ಅನುಭಾವ: ಇನ್ನೆಲ್ಲ ಕೇಳಿ ಸಂಪನ್ನ ಸುವಿವೇಕನೆಂಬುನ್ನತಜ್ಞಾನಿ 
ವ್ಯಾಪೃತನಕ್ಕೆ ಗುಣವದರ್ಥಂ ವ್ಯಾಪಕಮಾಗೆ ಕವಿತ್ವತತ್ವದೊಳ್‌ (ಕಾವ್ಮಾವ. ೪೯೫). 


ಸಂಸಾರಕಲಸಿ ನನ್ನಿಯಿಂ ಗುರುವಿಡಿದು ತನ್ನ ನಿಜ ತಾನಾದ ಸನ್ನುಗವ ಪೇಳ್ವೆನು 


(ಸಂ.) (ಮನೋಎ. ೧-೬); ""ಮಾರ್ಗ'' (ಮನೋವಿ. ೧-೬ಟೀಕು);ಗಗನಾಂಶ ಜೀವವಾಶುಗವೆರಸಿ 

ಸನ್ನಿಭ (ಗು). ಸಮಾನವಾದ; ಸದೃಶವಾದ : ಅಮರಸನ್ನಿಭಮಣಿಕುಟ್ಟಿಮಮಪ್ಪ ಮನವನಲನಿಗೆ ಬೆರಸಿ ಬುದ್ಧಿಜಲವೆರಸಿ ಚಿತ್ತ ಮಿಗೆ ಪೃಥ್ವಿವೆರಸಿ ಹಮ್ಮೊಗೆದುದಾ 

ಬಾವಿಯಂ ಪೊಕ್ಕು (ವಡ್ಡಾರಾ. ೨೬-೧೮); ಅಭವಸನ್ನಿಭ ವೀರನಾಗಂದು . . . |40, ಗಸದ ಸನ್ನುಗವೆ ಪಂಚೀಕರಣವೆಂದಟ್‌ವುದು (ಮನೋವಿ. ೩-೧೩); ""ಐದು'' 

ಹರಸಿದರು ಹರುಷದಲಿ (ಕುವ್ಮಾವಿ. ೧೦-೭೮); ಮಾರಸನ್ನಿಭ ರೂಪನ ಧೀರ ಮಲುಹಣ (ಮನೋವಿ. ೩-೧೩ ಟೀಕು); ಎನ್ನೊಳೊಳವಖಿಳಶಕ್ತಿಗಳುನ್ನತಮಾದೆನ್ನ ನಾಮಮಾಚ್ಞಾ 

(ಪ್ರೌಢರಾ. ೯-೨೦). ಹಂ.) ಸಿದ್ದಂ ನುನ್ನಮದೆನ್ನಿಂದಾಗುಪಿ. ಸನ್ನುಗಮಂ ಕೇಳ್‌ ಮಹೀಧವಾಗ್ರಣಿ ಮುದದಿಂ 
ಸನ್ನಿರೋಧನ (ನಾ). ಮೂರ್ತಿಪೂಜಾವಿಧಿಕ್ರಿಯೆಗಳಲ್ಲಿ ಒಂದು ; ಇಷ್ಟದೇವತಾ (ಹಾಲಾಸ್ಮ. ೨-೫-೧೯). [ಸಂ.7] 


ಮೂರ್ತಿಯನ್ನು ಮಂತ್ರಪೂರ್ವಕವಾಗಿ ನೆಲೆಸುವಂತೆ ಪ್ರಾರ್ಥಿಸುವ | [ಸನ್ನುತ (ಗು). ೧. ಚನ್ನಾಗಿ ಹೊಗಳಿದ; ವಿಶೇಷವಾಗಿ ಸ್ತುತಿಸಿದ. (ನಾ). 
ಒಂದು ಕ್ರಿಯೆ : ಶಿವಲಿಂಗಕ್ಕಾವಾಹನ ಸ್ಥಾಪನ ಸನ್ನಿಧಾನ ಸನ್ನಿರೋಧನ |45| ೨. ಚನ್ನಾಗಿ ಹೊಗಳಿದುದು; ವಿಶೇಷವಾದ ಸ್ತುತಿ : ಸನ್ನುತಮಪರಾರ್ಧಂ 
ಸಮ್ಮುಖೀಕರಣಮೆಂಬ ಕ್ರಿಯೆಗಳಂ ಮಾಡಿ (ಎವೇಕ. ೯೪). (1) ಸಂಪನ್ನಶ್ಲಿಷ್ಟಾಕ್ಷರೋಪರಚತಮದೋಷಂ («ಕ6ಎರಾ. ೧-೯೬). ೩. ಚನ್ನಾಗಿ 


ಸನ್ನುತಿ ೮೩೨೩ ಸನ್ನೆನೋಟ 


ಹೊಗಳುವವನು; ವಿಶೇಷವಾಗಿ ಸ್ತುತಿಸುವವನು: "““ಸನ್ನುತಂ ವಿಚಕ್ಷಣನಿನಿದ | ಸನ್ನೆಗಹಳೆ, ಸನ್ನೆಗಾಳೆ (ನಾ). (ಯುದ್ಧ ಮೊದಲಾದುವುಗಳ ಪ್ರಾರಂಭದಲ್ಲಿ) 
ನುಡಿವವನಕ್ಕುಂ'' (ಮಂಗರಾ. ೭೦-೧೬): ಗಜಮುಖನೈತಂದನೊ ಎನ್ನುತ ನಾ] | ಸಂಕೇತಸೂಚಕವಾಗಿ ಊದುವ ಕಹಳೆ; ಸಂಜ್ಞೆಯ ಕಹಳೆ `: ತಿರುಗಿದರು 


ಸಂಭ್ರಮಿಸುತ ಕಂಡೆನು ಸನ್ನುತನ (ಗಣೇಶ. ೧-೨೦). ೫೦.) | ಕೌರವರು ದ್ರೋಣನ ಬೆರಳ ಸನ್ನೆಗಹಳೆ [ಪಾಶಾಂ. ಗಾಳೆ] ಗಳುರವಣಿಸಿತೆನೆ ತಂಬಟದ 
ಸನ್ನುತಿ (ನಾ). ವಿಶೇಷವಾದ ಹೊಗಳಿಕೆ ,- ಸ್ತುತಿ : "ಸನ್ನುತಿಗೆಯ್‌' ಪರಾ. ನಿಸ್ಸಾಳ ರಭಸ (ಕುವ್ಮಾದೋ. ೩-೮೦). ಸನ್ನೆಗಾಳೆ : ಒತ್ತುವ ಸನ್ನೆಗಾಳೆಗಳಿಂ ಪೂರಿಸುವ 
[ಸಂ.) $ ಶಂಖಂಗಳುಂ (ಕಾದಂಪೂ. ೪೭೪): ಮನೋಜರಾಜದಿಗ್ವಿಜಯಪ್ರಮಾಣದೊಳೂದುವ 
ಸನ್ನುತಿಗೆಯ್‌ (ಕ್ರಿ). ವಿಶೇಷವಾಗಿ ಹೊಗಳು; ಸ್ತುತಿಸು : ಸನ್ನುತಿಗೆಯ್ದಾರಾಧಿಸೆ ಸನ್ನೆಗಾಳೆಗಳ್‌ (ಬಾಧಪು. ೧-೧೦೯ ವ); ಸನ್ನೆಗಾಳೆ ತಿತ್ತಿರಿ ಪಟಹ ಭೇರಿ ಫಿರಂಗಿಗಳು 
ತನ್ನಂ ಬ್ರಹ್ಮಾದಿದೇವರೊಳಗೆತ್ತಾನುಂ ಮುನ್ನುಡಿದ ದಿವ್ಮವಚನಮನೆನ್ನೊಳ್‌ ಸೂಳಯ್ಸುವುವು (ಬೆಟ್ಟಅ. ೩೧-೧). (ಸನ್ನೆ 4 ಕಹಳೆ] 
ನುಡಿಗುಮೆ ನೃಕೀಟದೊಳ್‌ ನರಸಿಂಹಂ (ಜಗವ. ೫-೭೪). [ಸನ್ನುತಿ 4 ಕೆಯ್‌,] ಸನ್ನೆಗಾಳೆ "ಸನ್ನೆಗಹಳೆ' ನೋ. 


ಸನ್ನುತಿವಡೆ (ಕ್ರಿ). ವಿಶೇಷವಾದ ಕೀರ್ತಿಯನ್ನು ಪಡೆ, - ಹೊಂದು: ಕರ್ಬೊನ್ನು | |ಸನ್ನೆಗೂಗು (ನಾ). ಸಂಕೇತ ಸೂಚಕವಾದ ಕೂಗು : ಕಂಡು ಬಟ್ಟೆಗರ. 
ಚೆಂಬೊನ್ನಾದಂತೆ ಸನ್ನುತಿವಡೆದೊಳ್ಳುವೆತ್ತು ಸಕಲಭಾಗ್ಕೋನ್ನತಿಯೊಡಗೂಡಿಹೆನು | 10 ಕೊಂಬೇಜ್‌ ಕುಸುಮಕೋದಂಡಗೆ ಸನ್ನೆಗೂಗಿಡುವ ಗಂಡುಗೋಗಿಲೆಗಳ್‌ 


(ಹದಿಬ. ೧-೩೫). [ಸನ್ನುತಿ * ಪಡೆ) (ಕುರಾಸಾಂ. ೩-೨೧). [ಸನ್ನೆ ಕೂಗ್ಳು]. 

ಸನ್ನುತಿಸು (ಕ್ರಿ). ವಿಶೇಷವಾಗಿ ಹೊಗಳು ,- ಸ್ತುತಿಸು : ಇಂಗಡಲೆಡೆಯ | |ಸನ್ನೆಗೆಡು (ಕ್ರಿ). ಗುರುತು ತಪ್ಪು; ದಿಕ್ಕುತೋಚದಾಗು : ನಿನ್ನ ಹೆಂಡತಿ 
ಪೆರ್ಬಾವಿನ ಹೆಡೆಯ ರತ್ನಂಗಳ ಮೆಯ್ತೆಳಗಿನಲಿ ಕಂಗೊಳಿಸುವ ವಾಸುದೇವನ ಬಾವಿಯೊಳ್‌ ಬಿರ್ದಳೇಳ್ದು ಬಾಯೆನ್ನುತಾರ್ತಸ್ವರದಿನೋರ್ವನೈತಂದುಸಿರೆ ಸನ್ನೆ 
ಶ್ರೀಚರಣಂಗಳ ಸನ್ನುತಿಸಿದನು (ಮೋಹತ. ೫-೪); ಪತಿಯನೆ ಪರದೇವತೆಯೆಂದು ಗೆಟ್ಟೋಹೊ ಕೆಟ್ಟೇಂ ಕೆಟ್ಟೆನೆಂದು ಬಾಯ್ಬಿಟ್ಟು ಹೌಹಾರಿ ಭರದೆ (ಮಹಾಂತೇ. ೯-೩೩). 
ಭಜಿಸುವ ಸತಿಯರ: ಸನ್ನುತಿಸುವೆನು (ಹದಿಬ. ೨-೩). [ಸನ್ನುತಿ *- - ಇಸ್ಕು! 15 [ಸನ್ನೆ 4 ಕೆಡು) 

ಸನ್ನುಮತ "ಸನುಮತ' ನೋ. | ಸನ್ನೆಗೆಯ್‌, ಸನೆಯಗ್ಕೆ, ಸನ್ನೆಗೈ, ಸೆ ಸೌಜೆ ಕ್ಲೆಗೆಯ್‌ (ಕ್ರಿ). ಸಂಕೇತದ ಮೂಲಕ 


ಸನ್ನೆ, ಸೊನ್ನೆ (ನಾ). ಭಾರವಾದ ಅಥವಾ ಹೂತಿರುವ ವಸ್ತುವನ್ನು | 
ಮಾಟಿ ಎತ್ತುವ ಒಂದು ಸಾಧನ ; ಮಾಟುಗೋಲು; ಸನ್ನೆಗೋಲು : ಸನ್ನೆ 


ಸೂಚಿಸು : ಪೆಂಪುವಡೆದಾ ಹೇಮಾಚಳೇಂದ್ರಕ್ಕೆ ಕಲ್ಪಜರಂ ಪೋಗಲೆ ಸನ್ನೆಗೆಯ್ಕೆ 
ಭಗವಜ್ಜನ್ಮಾಭಿಷೇಕೋತ್ಸವಧೃಜಮಂ ಪೋಲ್ತುದು ರತ್ನರಂಜಿತೆಭುಜಾದಂಡಂ 


ಸಾವಿರಕಾಲಾಳಿನ ಸತ್ವವೈ (ಸೋಮೇಶ. ೭೬); ಬೆಟ್ಟಕ್ಕೆ ಸನ್ನೆ ಹಾಕಿರುವ ಮಹದಾಶಿಗನೆ | ಸುರಾಧೀಶನಾ (ಆದಿಪು. ೭-೪೯); ಸಂಬಳಿಗೋಲಿಂ ಸನ್ನೆಗೆಯ್ಕೆ (ಕಾದಂಪೂ. ೩೪): ನಾಣಿ 
ಗಟ್ಟಿಯೇ ಸೊಟ್ಟಾಗದೇ ಸನ್ನೆಗೋಲು ರಟ್ಟೆಯೇ ಮುರಿದೀತು ಮೈಮರೆತ ಸಾಹಸದಿ |20| ನಿಲುತ್ತೆ ಪದೆದ ನಲ್ಲನಂ ಕಣ್ಮುಚ್ಚಿ ನೆನೆದು ಮನದ ಕಣ್ಣೊಳ್‌ ಸನ್ನೆಗೆಯ್ದು 
ಎಷ್ಟುಚಿತವೋ ನೋಡು (ಮಂಕುಕ. ೫೭೮). ಸೊನ್ನೆ: ಬಂಧಿಸಿದ ಕದವ ನೂಂಕುತ್ತ ್ರ | (ಗಿರಿ. ೨ -: ಎ. ಸನೆಯಗೈ : ಉಭಯದಂತದೊಳಗೌಂಕೆ ಮುಂಗುರುಳಲವನಿಗೆ 
ಮಿರಲು ಅದು ಚಲಿಸದಿರೆ ಪುರದ ಜೈನರೆಲ್ಲರೂ ನೆರೆದು ವೊಲಗಿ ಸೊನ್ನೆಗಳಿಂದ | ನಾಟಲು ಸನಯಗೈದು (ಜನಮು. ೫-೩೬). ಸನ್ನೆಗೆ : ಮುದದಾಪ್ತಗೆ ಸನ್ನೆಗೈವನು 
ನೂಂಕಿದೊಡೆ ಮಿಸುಕದಿರೆ (ರಾಘಚ. ೧೩-೬೫). (ದೇ. ॥ ತಮಿ. ಚನ್ನೈ; ತುಳು. ಸನ್ನೆ ] | (ಮಲದ. ೫೧-೧೦); ಬಿಡದೆ ಬೇಂಟೆಗೆ ಸನ್ನೆಗೈದು (ಇಚಸಾಂ. ೬-೫೫). ಸೌಜ್ಞೆಗೆಯ್‌: 
ಸನ್ನೆ, ಸನೆಯ, ಸವುಜ್ಞೆ, ಸೊನ್ನೆ, ಸೌಜ್ಞೆ (ನಾ). ಗುರುತು; ಸಂಕೇತ: | ನಿದ್ರೆ ಬರಲೊಲ್ಲದೆನುತ ಸೌಜ್ಞೆಗೆಯೆ ಜಾರನು ಬಂದು ಉಲ್ಲಾಸದಿಂದಪ್ಪಿ 


ಕಾಣ್ಬರಂಕುಸನಾ ಪಾಣ್ಣೆಯರ ಗೆಯ್ವ ಗೆಯ್ತಂಗಳುಮಂ ತೋರ್ಪ ಸನ್ನೆಗಳುಮಂ |೬| (ನವಮೋ. ೧೭-೨೭). [ಸನ್ನೆ 4 ಕೆಯ್‌,] 

ಆಡುವ ಮಿಬ್ರುಗೊಡ್ಡಂಗಳುಮಂ ಕಂಡು (ಪಂಪಭಾ. ೪-೮೩ ವ); ಮೌನವ್ರತಿಯೆಂದಡೆ | |ಸನ್ನೆಗೈ 'ಸನ್ನೆಗೆಯ್‌' ನೋ. 

ಸನ್ನೆಯಲ್ಲಿ ಭೇದಿಸುವೆ (ಸಮುವ. ಕ. ೫೮೯-೩); ವೀರಸೇನಾಪತಿಯ ಸನ್ನೆಗೆ ಭೂರಿಬಲ | |ಸನ್ನೆಗೋಲು, ಸೊನ್ನೆಕೋಲು (ನಾ). ಇ ಸನ್ನೆ ; ಚನ್ನಾಗಿ ತೆರೆಯ ಹಿಡಿಯಯ್ಮ 
ಹಬ್ಬದುದು ದಿಕ್ಕುಗಳೋರೆ ಹಿಗ್ಗಿದವಮಮ ತಗ್ಗಿದರಹಿಪಕೂರುಮರು (ಕುವ್ಕಾಭೀ. ನಾರಂದ ಸನ್ನೆಗೋಲಿಕ್ಕಿ ತಡಹಿದ (ಗುಂಡುಸು. ಬು) ಕನ್ನಡನಾಡಿನ ಹಳಮೆಯು ಕನ್ನಡ 
೮-೧೧); ಸನ್ನೆ ತಿಳಿಯದಿದ್ದರೆ ಮನ್ನಣೆಯೂ ತಿಳಿಯದೆ (ಗಾದ). ಸನೆಯ: | ನಾಡಿನಲ್ಲಿ ಹೆಮ್ಮೆಯನ್ನು ಹುಟ್ಟಿಸಲು ಸನ್ನೆಗೋಲಿನಂತೆ ಆಗಿದೆ (ಪ್ರವಾಇ. 1. ೧೦೬). 
“ಸನೆಯಗ್ಮೆ' ಪರಾ. ಸವುಜ್ಞೆ : ಈ ಮೇರೆಗೆ ಸೂರ್ಯಾದಿಯೇಳು ಗ್ರಹಗಳಿಗು |30| ಸೊನ್ನೆಕೋಲು : (8). [ಸನ್ನೆ 4 ಕೋಲು, (ಆ ಕೋಲ್‌,)) 


ಮೂಲತ್ರಿಕೋಣದಿಂದ ಯಾ ಸವುಜ್ಞೆಯೊಳು . . . ಬಂದರೆ ಸಮ (ಭಾಸ್ಕರ. ೫೪-೭). | |ಸನ್ನೆದಗರ್‌ (ನಾ). (ಹೋರಾಟಕ್ಕೆ) ಸನ್ನೆಯನ್ನು ಸೂಚಿಸಿ ಬಿಟ್ಟ ಪಳಗಿದ 


ಸೊನ್ನೆ : ಹಿಂಗಾಲು ಊರಿಕೊಂಡು ತಲೆಯನ್ನು ಓರೆಮಾಡಿ, ಕೋಡಿನಿಂದ ಸೊನ್ನೆ ಟಗರು : ಪರಿವಡಿಯಂಕದಂತೆ ಪೊಲಮೆಟ್ಟದೆ ಸೂಟ್‌ಟ್‌ವೊಳ್ಳಿದುಳ್‌ ಸಿಡಿಲ್ತರೆ 
ಕೊಡುತ್ತವೆ (ಮುಂ. ೩-೧೧). ಸೌಜ್ಞೆ: ಹಸುವಿಂಗೆ ಸೌಜ್ಞೆ ಎತ್ತಿಗೆ ಮುಟ್ಟು ಪೊಅಸಾರ್ದು ಸನ್ನೆದ (ಪಾಕಾಂ.ಶ)ಗರಂದದೆ ತಾಗುವ ರುಟ್ಟಿಮಲ್ಲರಂತಿರೆ . . . 
ಕಲುವಿಂಗೆ ಲಲ್ಲೆ ಇಂತೀ ತ್ರಿಗುಣದ ಇರವ . . . ಅಜೌತು (ತುಜುಗಾ ೩-೬). |  ಪೋರ್ದುವಾನೆಗಳ್‌ (ವರ್ಧಪು. ೮-೫೩). "ಸನ್ನೆಯಾನೆ' ಪರಾ. (ಸನ್ನೆ 4 ತಗರ್‌,) 


[ಆ ಸಂ. ಸಂಜ್ಞಾ) | |35 |ಸನ್ನೆದೆಗೆ (ಕ್ರಿ). ಸನ್ನೆಕೋಲನ್ನು ತೆಗೆದುಕೊಳ್ಳು : ಮೇಕಲಾಸುರ ಕೇಳಿ ಸನ್ನೆದೆಗದು 
ಸನ್ನೆ (ನಾ). ಒಂದು ಬಗೆಯ ವಾದ್ಮ : ಚಿನ್ನ ತಿತ್ತಿರಿ ಬೊಗ್ಗಿನ ಹಜ್‌ ಕಹಳೆಗಳುನ್ನತ | ರಜತಾದ್ರಿಯ ಹಾಯಲು ಪರ್ವತ ಗದಗದನೆ ನಡುಗಲು (ಭೈರಸೂ. 1, ೧೧೨). 
ಡೌಡೆ ನಿಸ್ಸಾಳ ಸನ್ನೆ ಡೋಳು ನಾಗಸರ ರಾಯ ಸನ್ನು ್ನಿತಮೆನಲೊದಲ್‌ದವು | (ಸನ್ನೆ + ತೆಗೆ] 
(ಅಂಜಟೆ. ೬-೭೫); ಸನ್ನೆಯ ದುಂದುಭಿರವದಿಂದ ನೆಚ್‌ಯುರ್ಬೆೇಜ್‌ ಸಬ್ಬಲಗ್ಗೆಗೊಳಲ್‌ |ಸನ್ನೆದೋಲು (ಕ್ರಿ). ಸಂಕೇತಕೊಡು; ಸಂಜ್ಞೆಮಾಡು :.ಕೊರಲಂ ನೀಡಿ ಕಯ್ಕಂ 
(ಚಿಕ. ೬-೧೩) "ಸೊನಯಿ' ಪರಾ. (9) | ಪಿಡಿದು ತಲೆಯಂ ತೂಗುತ್ತುಂ ಸನ್ನೆದೋಟುತ್ತುಂ (ಧರ್ಮಾಮೃ. ೫-೧೩೬); ಕೇಕರಿಸಿ 
ಸನ್ನೆಗಟ್ಟಿಗೆ (ನಾ). ವ ಸನ್ನೆ : ತೋಟ್‌ಕೆ ನಷ್ಟವಾಗಿ ನಿಂದವಂಗಲ್ಲದೆ ನಿನ್ನ ಚರಣದ ಚ್ಟ ಕೆಮ್ಮಿ ಸೀತುಂ ಪೆರರ ಕರೆದು ಮೊದಲಾಕೆಗೀ ಪರಿ ಸನ್ನೆದೋಜ್‌ದುಪಪತಿಗೆ ನಾನಾ 
ಬಾಗಿಲ ಬಾದಣವನೇಜಬಾರದು ಅದಕ್ಕೆ ಸನ್ನೆಗಟ್ಟಿಗೆಯೇ ಚೆನ್ನ (ಮದೇವ. ೨೭೯-೩೬). || ಕುಶಲಮಪ್ಪ ಸಂಜ್ಞೆಗಳಿಂದಮೆರ್ದೆಗೆ ತರಹರವಿತ್ತು (ಜೆಬಪು. ೯-೧೩); ಕಂಗಳೊಳಗೆ 


ಸನ್ನೆ *- ಕಟ್ಟಿಗೆ, ನುಡಿ ಕರದಭಿನಯದ ಬೆಡಂಗಿನೊಳಗೆ ಸನ್ನೆದೋಲ್‌ (ಕಂಸಎ. ೬-೧೨೭). 
ಸನ್ನೆಗಣ್‌ (ನಾ). ಸಂಕೇತವನ್ನು ಸೂಚಿಸುವ ಕಣ್ಣು : ತಮ್ಮಗೊರೆದನು | | [ಸನ್ನೆ 4 ತೋಲು) 
ಸನ್ನೆಗೆಣ್ಮಾಡಿ (ಶ್ರೀರಾಮಾ. ೨೫೩-೬೮೧). (ಸನ್ನೆ 3- ಕಣ್‌] ಸನ್ನೆನೋಟ (ನಾ). ಸಂಕೇತಸೂಚಕವಾದ ನೋಟ : ಸನ್ನೆನೋಟಗಳ ತಿರುಹು 


ಸನ್ನೆಗರೆ (ಕ್ರಿ). ಸಂಕೇತದಿಂದ ಬರಮಾಡು; ಸಂಜ್ಞೆಮಾಡು : ಸೀತೆ ಸನ್ನೆಗರೆ |45| ಮುರುಹಿಂದ ವಿಟನೆದೆಗಟಗಿಪ ತರುಣಿಯೊರ್ವಳು ರಾಜಿಪಳು (ಕಂನವಿ. ೨-೯೪); 
ದನಲೆಗಾಡಿದಳವಳ್‌ ತಂದೆಯಂ ಕುರಿತು (ಶ್ರೀರಾಮಾ. ೮೨೪-೨೧೦). [ಸನ್ನೆ * ಕರೈ | | ಸನ್ನೆನೋಟ (ಪಾಠಾಂ. ಸನ್ನೆಯ ನೋಟ, ನೋಟವು] ಸನ್ಮಾನದ ಸವಿನೋಟ ಮನ್ಮಥ 


ಸನ್ನೆಮಾತು 


ಕೇಳಿಯ ನೋಟ ಬಿನ್ನಣದ ತೇಲ್ವ ನೋಟವ ನೋಡುತಲಾಗ ಚೆನ್ನೆಯರಿರ್ದರೊಂದೆಸೆಯ 
ಕಿ*ಬ್ಬಲೂ. ೩-೧೦೯). (ಸನ್ನೆ 3- ನೋಟ] 

ಸನ್ನೆಮಾತು "ಸನ್ನೆವಾತು' ನೋ. 

ಸನ್ನೆಯ (ನಾ). ಸೈನ್ಮದ ಹಿಂದುಗಡೆ ಸಿದ್ಧವಾಗಿರುವ ಪಡೆಯವನು; 
ಕುಮ್ಮಕ್ಕಾಗಿರುವ ಫೌಜಿನವನು : ವೀರಾರಿಗಳುಬದದಟರ್ಮ್ಮ್ಶನ್ನೆಯರ್ಸ್ಸಂನ್ನೆಯ | 5 
ರ್ಬಾಳ್ತಲೆಯಂ ಸರ್ವಸ್ವಮಂ ಕೊಟ್ಟಡಿಗೆಅಗಿ (ಮುಂಬರಾ. ೫ ೨೪೮-೧೪ ; 1121). 

[ಆ ಸಂ. ಸನ್ನಯ] 

ಸನ್ನೆಯಗಾರ (ನಾ). ಅಣಿಮಾಡುವವನು : ಪಿನ್ನಯ್ಮನು ಬಹು ಸನ್ನೆಯಗಾರನು 
ಗುನ್ನನ ಕೈಯೊಳಗನ್ನವ ತಾನುಂಡು ನನ್ನಿಸಿ ಬರುತಿಹನೆನ್ನುತ ಜರಿದಾ ಕನ್ನನ ಕರೆಯುತ 
ಹೊನ್ನನ ಬರಹೇಳೆನುತ ಶಬರರು ಮನ್ನಿಸಿ ವನದೊಳು ಬಿನ್ನಣವಾಡುತಲಿ 
(ಹಮಚ. ೧೭). (ಸನ್ನೆಯ ೬ - ಗಾರ (ಆ - ಕಾಲ) 

ಸನ್ನೆಯಾನೆ (ನಾ). (ಹೋರಾಟಕ್ಕೆ) ಸನ್ನೆಯನ್ನು ಸೂಚಿಸಿ ಬಿಟ್ಟ ಪಳಗಿದ 
ಆನೆ: ಮದವಿಳಿಯದ ಕೂರಾನೆಗಳೊತ್ತಿದೊಡೊದಗುವ ಸನ್ನೆಯಾನೆಗಳು 
(ಕುರಾಸಾಂ. ೧೧-೨೯). [ಸನ್ನೆ + ಆನೆ 

ಸನ್ನೆವಟ3 (ನಾ). ಸಂಕೇತಸೂಚಕವಾಗಿ ಬಾರಿಸುವ ಹರೆ ,- ತಮಟೆ: 
ಅನ್ನೆಗಮುತ್ತಮಲಗ್ನದ ಬರವಿನ ಸನ್ನೆವಲ್‌ಯಿನೋಸರಿಸುವ ಜವನಿಕೆಯನ್ನೋಡುವ 
ಜನಜಾಲದಿನಂಗಜನೃಪವರನನುಮತದಿ . . . ಮದವಕ್ಕಳ್ಳಾಸಾಳಂದದಿನೊಪ್ಪಿದರು 
(ಜಯಕಾ. ೮-೩೦); ಪುರಮಂ ಮುತ್ತಿ ಬೊಬ್ಬಿಟ್‌ದು ಸನ್ನೆವಚೆಗಳಿಂ ಕಾಳೆಗಕರಿರಾಜರಂ 
ಕರೆದರ್‌ (ರಾಮಾಶ್ವ. ೧೨೭-೧೯). (ಸನ್ನೆ * ಪೆ] 

ಸನ್ನೆವಾತು, ಸನ್ನೆಮಾತು (ನಾ). ಸಂಕೇತದ ಮೂಲಕ ಹೇಳುವ ಮಾತು: 
ನಗೆಯ ನಯನದ ಸನ್ನೆವಾತಿನ ಸೊಗಸಿನಬಲಾಜನದ ಕೈಗಳಲಗಿವ ಚಾಮರ 
ವೆಸೆದವಿದ್ದೆಸೆಯಲಿ ದಶಾನನನ (ತೊೂರರಾ. ಸನ್ನೆಮಾತು: 
ಧರ್ಮರಾಯನು . . . ತಮ್ಮವರೆಂದು ತಿಳಿಯುವುದಕ್ಕಾಗಿ ತಕ್ಕಂತಾ ಗುರುತುಗಳನ್ನು 
ಸನ್ನೆಮಾತುಗಳನ್ನು ಏರ್ಪಾಡುಮಾಡಿದನು (ಕೃವಾಭೀ. ೭). (ಸನ್ನೆ 4 ಮಾತು] 

ಸನ್ನೆವೇಂಟೆ (ನಾ). ಸಂಕೇತದ ಮೂಲಕ ಮಾಡುವ ಪ್ರಾಣಿಗಳ ಬೇಟೆ; 
ಸಂಜ್ಞೆಯಲ್ಲಿಯೇ ಸೂಚನೆ ಮಾಡಿ ಆಡುವ ಬೇಟೆ : ಪಂದಿಗೊಪ್ಪುವ 
ಮೊಳಕ್ಕೆಯ ತೋರ್ಪರರೆಬರ್‌ ಬಿಯದರ್‌ ಸಲೆ ಸನ್ನೆ ವೇಂ [ಪಾಠಾಂ. ವೇ]ಟೆಯೊಳ್‌ 
(ರಾಜಶೇ. ೫-೮೫); ವರಾಹಯೂಥಮೇಬಟ್ತರೆ ಮಣಿಕಾಲ್ಲಳಂ ಮಡಿದು ತೋಜ್‌ೌದ 
ರೊಯ್ಯನೆ ಸನ್ನೆವೇಂಟೆಯೊಳ್‌ (ಶಬಶಂ. ೩-೪೭). [ಸನ್ನೆ 4 ಬೇಂಟೆ) 

ಸನ್ನೆವೇಂಟೆಗೆಯ್‌ (ಕ್ರಿ). ಸಂಕೇತದ ಮೂಲಕ ಪ್ರಾಣಿಗಳನ್ನು ಬೇಟೆಯಾಡು : 
ಸೊಪ್ಪುಳಾಗದಂತು ಸನ್ನೆವೇಂಟೆಗೆಯ್ಕುತ್ತುಮಳವಿಗೆಟ್ಟು ಕೂಟಕ್ಮಿಗಂಗಳಂ 
ಸಂಹರಿಸಿದ (ರಾಮುಶ್ವ. ೮೪-೧೫). (ಸನ್ನೆವೇಂಟೆ 4 ಕೆಯ್‌) 

ಸನ್ನೊಸಗೆ (ನಾ). ಮಂಗಳಕಾರ್ಯ : ವಿರಹಿಗೆತ್ತಿದ ಸಬಳ ಯೋಗಿಗಳುರದ ಶೂಲ 
ವಿಯೋಗಿ ಕೌಂಗಿದ ಸುರಗಿ ಸನ್ನೊಸಗೆದೆದಲ್ಲಣ ವರತಪಸ್ವಿಗಳ ಶರದಲುಡಿದತಿ 
ಸತಿಯರಿಗೆ ದಳ್ಳುರಿ ಸುಭೋಗಿಗಳಾಶ್ರಯವು ಶಂಬರವಿರೋಧಿಯ ಸೈನ್ಮವೆನೆ 
ವನವೆಸೆದುದೊಗ್ಗಿನಲಿ (ಜೀವಂಚ. ೧೬-೨೪). (ಸಂ. ಸತ್‌) 4 ಒಸಗೆ] 

ಸನ್ಮಂತ "ಸನುಮತ' ನೋ. 

ಸನ್ಮಂತ್ರ (ನಾ). ೧. ಶ್ರೇಷ್ಠವಾದ ಮಂತ್ರ. ೨. ಪಂಚಾಕ್ಷರೀ ಮಂತ್ರ ; ನಮಃ 
ಶಿವಾಯ : "ಸನ್ಮಂತ್ರಲಕ್ಷ' ಪರಾ. ೩. (ಆಲಂ) ಉಚಿತವಾದ 
ಮಂತ್ರಾಲೋಚನೆ ; ಯೋಗ್ಕವಾದ ಗುಪ್ತಾಲೋಚನೆ : ತಂತ್ರ ನಿಯಂತ್ರಣಂ 
ಬಿನದಮೋಲಗಮಕ್ಕರಗೊಟ್ಟಿ ಕಾರ್ಯಸನ್ಮಂತ್ರಮುದಾತ್ತವೃತಿ, . 
ಎಂಬಿವನಾಗಳುಂ . . . ಒಡರ್ಚುವಂ (ಶಾಂತಿಪು. ೩-೧೧೦). [ಸಂ.) | 

ಸನ್ಮಂತ್ರಲಕ್ಷ (ನಾ). ಪಂಚಾಕ್ಷರೀಮಂತ್ರದಲ್ಲಿ ಗಮನವಿರುವವನು: 
ಇವನೇ ಸತ್ಮೇಂದ್ರನಪ್ಪಂ ಬಗೆವೊಡಮಮ ಸತ್ಮೇಂದ್ರಚೊಳೋರ್ವಿಪಂ ಮತ್ತಿವನೇ 
ಸನ್ಮಂತ್ರಲಕ್ಷೆಂ ನಿಜದಿನರರೆ ಸನ್ಮಂತ್ರಲಕ್ಷಂ ಬಳಿಕ್ಕಿಂತಿವನೇ ನೋಳ್ಪಾಗಳಾಹಾ 

[ಸಂ.] 


೬-೧೦-೧೨). 


೩5 
ಮಿತವಚನಂ (ರಾಜಶೇ. ೧೪-೧೦೩). 


೮೩೨೪ 


ಸನ್ಮಾನಿಸು 


ಸನ್ಮಡದಿ (ನಾ). ಒಳ್ಳೆಯ ಹೆಂಡತಿ ; ಉತ್ತಮಸತಿ : ಕಾರ್ತವೀರ್ಯಾರ್ಜುನನ 
ಸನ್ಮಡದಿ ಚಳಕದಿಂದಾಗೆನುತೆ (ಪರಶು. ೮-೧೪).  1(ಸಂ. ಸತ್‌) “- ಮಡದಿ] 

ಸನ್ಮತ (ನಾ). ೧. ಒಳ್ಳೆಯ ಭಾವನೆ ; ಸದ್ಭಾವ. ೨. ಒಪ್ಪಿಗೆ ; ಸಮ್ಮತಿ : 
ಶರಣಸನ್ಮತ ([ಪಾಠಾಂ. ಸನ್ನಿಹಿತ1ವಪ್ಪ ನಿಜಗುಣಭರಿತನಪ್ಪಡೆ ಸತ್ತರಜತಮಕ್ರೋಧ 
ಬಿಡದನ್ನಕ್ಕ ಅನುಭಾವವೆಲ್ಲಿಯದೊ (ಬಸವ. ೮೫೫) ; ನಿಮಗೆ ತರಣೇಂದುಧರನಿರೆ 
ಅನ್ಕದೈವದ ಸೇವೆ ಸನ್ಮತವೆ (ಬಸಪು. ೩-೭೬). ೩. ಒಳ್ಳೆಯ ಅಭಿಪ್ರಾಯ; 
ಸದಭಿಪ್ರಾಯ: ಪೂರಾಯ ಸನ್ಮತವಾಗಿ ಮುಳುಗಿ ಕೂಡಲಸಂಗನ ಕೃಪೆಯಿಂದುಳಿದೆ 
(ಶಿವಗೀ. ೧೦೮-೫೩೦). (|ಂ.) 

ಸನ್ಮತಿ (ನಾ). ಒಳ್ಳೆಯ ಬುದ್ಧಿ,- ಜ್ಞಾನ : ಆತನೂರ್ಜಿತಭಕ್ತಿಸನ್ಮತಿಗೆ. .. ಮೆಚ್ಚಿ 
ತಮ್ಮೊಳು ಸಂಬ್ರಮಿಸುತಿರಲು (ಬಸಪು. ೨೫-೫೦).  [ಸಂ.) 

ಸನ್ಮತಿವೆಖ (ಕ್ರಿ). ಒಳ್ಳೆಯ ಬುದ್ದಿಯನ್ನು ಪಡೆ ,- ಹೊಂದು : ಕುವಲಯದಳನೇತ್ರೆ 
ಕೇಳು ಕೇವಲ ವೈಷ್ಣವರಾಯರುಗಳಿರ್ದೆಸೆಯ ಪವನ ಬಂದೆಅಗೆ ಸನ್ಮತಿವೆತ್ತು 
ಪೇಳುವೆ ಶ್ರವಣಕಾನಂದವೆನಿಸಿ (ಮೋಹಶ. ೮-೨). (ಸನ್ಮತಿ *ಪೆಜು) 

ಸನ್ಮಥನ (ನಾ). ಚನ್ನಾಗಿ ಕಡೆಯುವುದು: ಲೋಲಮನದೊಳು ಲಿಂಗಭಕ್ತ ಸಮ್ಮೇಳ 
ದೆರಡಆ ಸನ್ಮಥನದಿಂ ಬಾಳಿನಿರವುಂ ಪ್ರಾಣಪದವಾಗಿಪ್ಪುದು (ಬಸಪು ೫೧-೨೩). 

[ಸಂ.) 

ಸನ್ಮಹಿತ (ನಾ). ಒಳ್ಳೆಯ ಗೌರವವನ್ನು ಹೊಂದಿರುವವನು : ಸನ್ಮಹಿತ 
ಮಹಿಮರೆನಿಸಿದ ತನ್ಮುನಿಪನ ಪಾರ್ಶ್ವದಲಿ ಜಿನದೀಕ್ಷೆಯನುದ್ಮನ್ಮುದದಿಂ ತಳೆದಂ 
ಮಹಿಭೃನ್ಮುಕುರಸ್ತಿಮಿತಸಾಗರಕ್ಷಿತಿನಾಥಂ (ಶಾಂತೀಶ್ವ. ೭-೮೮). ಸಂ. 

ಸನ್ಮಾನ (ನಾ). ೧. ವಿಶೇಷವಾದ ಗೌರವ,- ಮಾನ್ಮತೆ :ಸನ್ಮಾನದಾನಾದಿಗಳೊಳ್‌ 
ಸಂತಸಂಬಡಿಸಿ (ಆದಿಪು ೧೩-೪೧ ವ) ; ಅನಂತಕೋಟಿ ಸನ್ಮಾನವ ಮಾಡಿದರೇನು 
ನಿಮಿಷದುದಾಶೀನ ಕೆಡಿಸಿತ್ತು (ಬಸವ. ೩೮೨). ೨. ಪುರಸ್ಕಾರ; ಬಕ್ಸೀಸು: ನಾವು 
ಪಟ್ಟ ಶ್ರಮಕ್ಕಾಗಿ ತಕ್ಕ ಸನ್ಮಾನವನ್ನು ಕೊಡಿ ಎಂದು ಕೇಳಿಕೊಂಡರು (ಪ್ರತಾಪ. ೩೫). 

ಸನ್ಮಾನಮಾಡು ಎ (ತುಂಬಿದ ಸಭೆಯಲ್ಲಿ) ವಿಶೇಷವಾದ ಗೌರವವನ್ನು 

ತೋರು,- ವ್ಯಕ್ತಪಡಿಸು: ಹಲವಾರು ಸಂಘಸಂಸ್ಥೆಗಳ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ 
ಅವರಿಗೆ ಸನ್ಮಾನ ಮಾಡಲಾಯಿತು (ರೂಢ). [ಸಂ.) 

ಸನ್ಮಾನಂಬೆಜು (ಕ್ರಿ). ವಿಶೇಷವಾದ ಗೌರವವನ್ನು ಪಡೆ,- ಮಾನ್ಮತೆಯನ್ನು 
ಹೊಂದು : ನಿರ್ವಿಕಲ್ಪಂ ಶಿವಂ ಸನ್ಮಾನಂಬೆತ್ತೋವುಗೆನ್ನಂ ಪರಮಗುರು 
ವಿರೂಪಾಕ್ಸಲಿಂಗಂ ಸಿತಾಂಗಂ (ಉದ್ಭಟ. ೧-೧). [ಸನ್ಮಾನ “- ಪೆಜು 

ಸನ್ಮಾನಕ್ರಿಯೆ (ನಾ). ವಿಶೇಷವಾದ ಮಾನ್ಕತೆಯನ್ನು ತೋರಿಸುವ ಕೆಲಸ: 
ಮೃಗರಾಜಂ ಕೈನೀಡಿ ಸಂಜೀವಕನನೇಕಪ್ರಕಾರ ಸನ್ಮಾನಕ್ರಿಯೆಗಳಿಂ ತಣಿಪಿ (ಪಂಚತಂ. 
೫-೧೯). [ಸಂ.'ಸನ್ಮಾನಕ್ರಿಯಾ| 

ಸನ್ಮಾನತೆ (ನಾ). ವಿಶೇಷವಾದ ಮಾನ್ಕತೆಯನ್ನು ಪಡೆಯುವಿಕೆ: ಈ 
ವಿನುತಸಿತಕೀರ್ತಿಯಾ ಸದ್ಭಾವಶುದ್ಧತೆಯಾ ಪ್ರಸಿದ್ಧತೆಯಾ ವಿಬುಧಸನ್ಮಾನತೆಯು 
ನಿಮಗೀಯಹಂಕೃತಿಯೆ (ಬಸಪ ೪೬-೧೧). 1ಸಂ. ಸನ್ಮಾನತಾ! 

ಸನ್ಮಾನಿ (ನಾ). ವಿಶೇಷವಾದ ಗೌರವವನ್ನು ಪಡೆದ ವ್ಯಕ್ತಿ; ಮಾನ್ಶ ವ್ಯಕ್ತಿ: 
ಈ ನಗರಿಯೆಔಳಗೆನ್ನ ಮಗಳಿಗೆಣೆಯಿಲ್ಲ ಸುಮ್ಮಾನಿ ಸನ್ಮಾನಿಯಭಿಮಾನಿ ಕಡುನೀಜ್‌ 
ಕಮುಲಾನನೆಯ ರೂಹಿಂಗೆ ಸರಿಯಪ್ಪ ವಿಟರ ನಾನಾರುವಂ ಕಂಡುದಿಲ್ಲ 
(ಹಚಕಾ. ೪-೨೦» (೫೦. ಸನ್ಮಾನಿನ್‌) 

ಸನ್ಮಾನಿತ (ಳು). ೧. ವಿಶೇಷವಾಗಿ ಗೌರವಿಸಲ್ಪಟ್ಟ,- ಮಾನ್ಯತೆ ಪಡೆದ. 
(ನಾ). ೨. ವಿಶೇಷವಾದ ಗೌರವವನ್ನು ಪಡೆದವನು : ರಾಜಶೇಖರ 
ಪ್ರೇಷಿತನಲ್ಲಿಗೇಳ್ತಂದು ನಿಜವಿನಯಮಂ ಮೆಜ್‌ದು ತನ್ನರೇಂದ್ರಸನ್ಮಾನಿತನುಚಿತ 
ವಚನದಿನಿಂತೆಂದಂ (ರಾಜಶೇ. ೭-೯೭ ವ). (ಸಂ. 

ಸನ್ಮಾನಿಸು (ಕ್ರಿ). ವಿಶೇಷವಾಗಿ ಗೌರವಿಸು,- ಮಾನ್ಕತೆ ಕೊಡು : ಉನ್ಮುಖಂ 
ಕಂಡಿದಿರ್ಗೊಂಡಗ್ರಜಾತೆಯಂ ಸನ್ಮಾನಿಸಿದಂ (ಜೈಮಿಭಾ. ೯-೨೧) ; ಜನತೆಯು 
ಇವರನ್ನು ಸನ್ಮಾನಿಸುತ್ತಿತ್ತು (ರಾಜವ. ೭). [ಸನ್ಮಾನ 3- - ಇಸ್ಸು) 


ಸನ್ಮಾನ್ಯ ೮೩೨೫ 


ಸನ್ಮಾನ್ಯ (ನಾ). ವಿಶೇಷವಾದ ಗೌರವವನ್ನು ಪಡೆದವಳು; ಮಾನೆ: 
ಕೀರ್ತಿಯಂ ಮೇಣ್‌ ಜನಪ್ರೀತಿಯಂ ತೆತ್ತಾಕೆ ತಾಂ ಧನೈ ದೇವಸನ್ಮಾನ್ಮೆ (ಶ್ರೀರಾಮ. 
೧೭೧-೫೨೭). [ಸನ್ಮಾನ್ಮ 1೬ - ಎ] 

ಸನ್ಮಾರ್ಗ (ನಾ). ೧ ಒಳ್ಳೆಯ ದಾರಿ ; ಸರಿಯಾದ ಮಾರ್ಗ. ೨. ನಕ್ಷತ್ರಗಳ 
ದಾರಿ; ಆಕಾಶ. ೧, ೨ 


ದೋಷಾಕರಂ ಮಲಿನನುನ್ಮಾರ್ಗನತಿಜಡಂ ಪಕ್ಷಕಂ ಗರಳಸಹಜನ್ಮನೆನಿಸಿದನಂತೆ 
ಗಡ ಚಂದ್ರನೆಂ ತನ್ನ ಕೊಂಕಿಂದಮೆಂದು ಕದಳಂ (ಉದ್ಭದೇ. ೨-೨೩). ೩. ಮೋಕ್ಷ 
ಸಾಧನೆಯ ಮೂರು ಮುಖ್ಯಮಾರ್ಗಗಳಲ್ಲಿ ಒಂದು ; ಅರಿವಿನಿಂದ 
ಮೋಕ್ಷವನ್ನು ಸಾಧಿಸುವ ಮಾರ್ಗ : 
ವನ್ನನುಸರಿಸಿ ಧ್ಯಾನಪೂರ್ವಕ ಸಮಾಧಿಸ್ಥಿ ತಿಯನ್ನು ಹೊಂದಿ ಶಿವಸಾಯುಜ್ಯವನ್ನು 
ಹೊಂದುವನು (ಧಾರದ. ೨೧೭).'೪. [ಕಾವ್ಯಮಾ] ದೇಸಿಯಲ್ಲದ ಸಾಂಪ್ರದಾಯಿಕ 
``ಮಾರ್ಗಪದ್ಧತಿ : ಸನ್ಮಾರ್ಗನಾಟಕಾರಂಭಪ್ರಸ್ತುತಪವಿತ್ರಸೂತ್ರಧಾರನೆ ಮುಂದೆ 


2 ಉತ್ಸಾಹಮಂ ಮಾಡದಿರ್ಪುದೆ ಸನ್ಮಾರ್ಗದೊಳಂ | 5 
ಕ್ರಮಾಧಿತರೊಳುದೃದ್ದಾನಸಂಪ್ರೀತಿಯುಂ (ಪುಷ್ಪಪು. ೧೦-೧೧) ; ಸನ್ಮಾರ್ಗದಿಂ ನಡೆದು | 


ಜ್ಞಾನಮಾರ್ಗ ಅಥವಾ ಸನ್ಮಾರ್ಗ |10 


ಸನ್ಯಾಸನ 


ಸನ್ಯಂಗ, ಸನ್ಮಾಂಗ (ನಾ). ಕಳ್ಳತನಮಾಡಿದ ವಸ್ತು ; ಕದ್ದ ಮಾಲು (1): 


ಅರಸನಾ ಕೃತಕ ತಪೋಧಾರಿಯ ಗುಹೆಯಂ ಶೋಧಿಸೆ ಮುನ್ನ ತನ್ನ ಪೊಟಲೊಳ್‌ 
ಪೋದ ಪಲವು ವಸ್ತುಗಳಂ ಸನ್ಮಂಗವೆರಸಿ ಕಂಡು (ಪಂಟಿತಂ. ೨೩೨-೨೧); ಎಲೆಲೆ 
ರಕ್ಕಸಿಯಾಗದಿರಳಿವಳು ನಾವಿಲ್ಲಿ ಕೊಲಬೇಡ ಸನ್ಮಂ ([ಪಾಠಾಂ. ವೀಯಂ।ಗವೆರಸಿ 
ಕೊಂಡೊಯ್ದು ಭೂತಲಪತಿಗೆ ಕೊಡುವೆ (ಹಚಕಾ. ೧೩-೩). ಸನ್ಯಾಂಗ : ಚರಮಾಂಗ 
ಪ್ರಮ ಚಿದ್ಭನಾಕೃತಿಯೆ ಪೆರ್ಚಂ ಕಂಡು ಸನ್ಮಾಂಗದೊಳ್‌ ಪರೆವೆಲ್ಲಿಪ್ಲುದಟ್‌ಂದಮಿಂತು 
ಮುಚಿತಸೌಖ್ಯಪ್ರದೇಶಪ್ರಬಂಧುರನಷ್ಟಾಷ್ಟಕಳಂಕ (ನಿರ್ವಾಮಾ. ೨೪). (1) 


ಸನ್ಯಸನ (ನಾ). ೧. ಬಿಡುವುದು; ತೊರೆಯುವುದು. ೨. [ಜೈನ] ಆಹಾರ, 


ಪಾನೀಯಗಳೇನನ್ನೂ ತೆಗೆದುಕೊಳ್ಳದೆ ಉಪವಾಸ ಮಾಡುವ ವ್ರತ; 
ಸಲ್ಲೇಖನ ವ್ರತ: ಸ್ವಸ್ತಿಶ್ರೀ ಮಹಾವೀರ ೫x ಅಟ್ಟುಜ ತಮ್ಮಡಿಗಳ 
ಸನ್ಯಸನದಿನಿತಮ್ಮಜ್ಜಯ ನಿಸಿಧಿಗೆ (ಎಕ. ॥॥ ೧೫-೨ ; 800) ; ನಾಮಲ್ಲಿ ಧೈರ್ಯಮನೆ 
ಮನದೊಳವಳಂಬಿಸಿ ಚತುರ್ವಿಧಾಹಾರ ಶರೀರ ಪ್ರತ್ಕಾಖ್ಕಾನಪೂರ್ವಕಂ ಸನ್ಮಸನದಿಂ 
ಮುಡಿಪಿ (ಶಾಂತಿಪು ೪-೯೭ ವ) ; ಆ ಶಾಂತಿಮತಿ ಕಡೆಯೊಳು ಸನ್ಮಸನದಿಂದ ತಾ ಶರೀರವ 


ನಿಂದು ಪುಷ್ಪಾಂಜಳಿಯಂ ಕೆದಐ? (ಶಾಂತಿಪು. ೧೦-೬೦ ವ).  [ಸಂ.) ಬಿಟ್ಟು (ಶಾಂತೀಚ. ೪-೫೪). ([ಸಂ. ಸಂನ ಸನ] 
ಸನ್ಮಾರ್ಗಪಾಂಥ (ನಾ). ಮೋಕ್ಸಸಾಧನೆಯ ಮಾರ್ಗದಲ್ಲಿ ನಡೆಯು |15 |ಸನ್ಯಸನಂಗೆಯ್‌ (ಕ್ರಿ). [ಜೈನ] ಆಹಾರ, ಪಾನೀಯಗಳೇನನ್ನೂ 
ವವನು : ಅನಫನೇ ಪ್ರಾಣಲಿಂಗಿಯ ಭಕ್ತನಪ್ಪನೈ ನಿನಗೆ ತಿಳಿಪಿದೆವಲಾ ಮಗನ್ಗೆ ತೆಗೆದುಕೊಳ್ಳದಿರು ; ಸಲ್ಲೇಖನವ್ರತಮಾಡು : ಜಕ್ಕಿಯಬ್ಬೆ ಸನ್ಮಸನಂಗೆಯ್ದು 
ಕೇಳೆಂದು ಚಿದ್ಧನಜಾರ್ಕ ಗುರುನಾಥನೊರೆದನಂತಾ ಶರಣಯೂಥ ಸನ್ಮಾರ್ಗಪಾಂಥ `ಮುಡಿಪಿದಳ್‌ (ಎಕ. 1x, ಕೊಡಗು. ೩೧-೧೧ ; 1050). [ಸನ್ಮಸನ *- ಕೆಯ್‌,? 
((ವೀಶೈಪು. 6-೧೪-೨೮). !ಸಂ.) ಸನ್ಯಸನವಿಧಾನ (ನಾ). [ಜೈನ]""ಕಷಾಯಗಳನ್ನು ಕಡಿಮೆಮಾಡಿ 
ಸನ್ಮಾರ್ಗವರ್ತನ (ನಾ). ಒಳ್ಳೆಯ ರೀತಿಯ ನಡವಳಿಕೆ : ನಮಿಸೆ ಲೇಸಾಗಲಿ ಆಹಾರಾದಿಗಳನ್ನು ಕಡಿಮೆಮಾಡಿ ಪಂಚಪರಮೇಷ್ಟಿಗಳ ಧ್ಯಾನದಲ್ಲಿ 
ಎಂದು ಹರಸಲೊಲ್ಲದೆ ಸುಮ್ಮನಿಹುದಿದು . . . ಸನ್ಮಾರ್ಗವರ್ತನವೆ (ಬಸಪ. ೪೫-೧೦). |20,  ತತ್ಪರನಾಗಿ ಪ್ರಾಣತ್ಕಾಗ ಮಾಡುವುದು'' (ಜೈನಕೋ. ೨೫೯) : ಆಯುರವಸಾನದೊಳ್‌ 
[ಸಂ.) ಸಂಸಾರಕ್ಷಪಕನಾಗಿ ಸಮಾಧಾನಪುರಸ್ಸರಂ ಸನ್ಮಸನವಿಧಾನದಿಂ ಪರಿತ್ಮಕ್ತಜೀವಿತನಾಗಿ 
ಸನ್ಮಾರ್ಗವಿಡಿ (ಕ್ರಿ). ಒಳ್ಳೆಯ ದಾರಿಯನ್ನು ಹಿಡಿ; ಉತ್ತಮಮಾರ್ಗದಲ್ಲಿ (ಆದಿಪು. ೨-೧೯ ವು. (ಸಂ. ಸಂನ್ಮಸನವಿಧಾನ। 
ಪ್ರವರ್ತಿಸು: ವಿರಚಿಸಿದೆನೆಲ್ಲಾ ಕವೀಶ್ವರರುದಾಹರಣ ಸನ್ಮಾರ್ಗವಿಡಿದು | |ಸನ್ಯಸನವಿಧಿ (ನಾ). ಎ ಸನ್ಮಸನವಿಧಾನ : ಚಂದ್ರಸೇನಾಚಾರ್ಯ್ಯರ 
(ಕಬ್ಬಮಂ. ೧೨೦). (ಸನ್ಮಾರ್ಗ *- ಪಿಡಿ) ಶ್ರೀಪಾದಪದ್ಮಪಾರ್ಶ್ವದೊಳ್‌ ಸನ್ಮಸನವಿಧಿಯೊಳ್‌ ಪರಿತ್ಮಕ್ತಾಹಾರಶರೀರನೆಂ 
ಸನ್ಮಾರ್ಗಸಾರ (ನಾ). ಮೋಕ್ಸಸಾಧನೆಯ ಸತ್ವವನ್ನು ಅರಿತವನು: |25|, ಸಮಾಧಿವಡೆಬು (ಆದಿಪು. ೩-೫೦ ವ); ಬುಧವಾರದನ್ನು ಸನ್ಮಸನವಿಧಿಯಿಂ ಶ್ರೀಮತಿ 
ವಿವಿಧದೇಶಂಗಳೊಳ್‌ ಕೂಡೆ ವಿಬ್ರಾಜಿಸಿದಂ ಸನ್ಮಾರ್ಗಸಾರಂ ಪರಮಜಿನ ಗನ್ನಿಯರ್ಮ್ಮುಡಿಪಿ ದೇವಲೋಕಕ್ಕೆ ಸನ್ಹರ್‌ (ಎಕ. ಗ. ೩೫೪೧-೪೦ ; 1119). 
ಮತಾಂಭೋಜಿನೀರಾಜಹಂಸಂ (ಸುಕುಮಾ. 6-೭೧). (೫0.1 [ಸಂ. ಸಂನ್ಮಸನವಿಧಿ] 
ಸನ್ಮಾರ್ಗಿ (ನಾ). ಎ ಸನ್ಮಾರ್ಗಸಾರ : ವೀರಸಿರಿಯ ಕಟಾಕ್ಷವಾರಿಗೆ ಸೇರುವುದು | |ಸನ್ಯಾಂಗ "ಸನ್ಶಂಗ' ನೋ. 
ಸನ್ಮಾರ್ಗಿಗಲ್ಲದೆ ತೀರಿತವನಾಯುಷ್ಕ ಪರಸತಿಗಳುಪಿ ಖಳ ಕೆಟ್ಟ (ಕಾಶಿರಾ. ೨೨-೫). ಸನ್ಯಾಯ (ನಾ). ಸರಿಯಾದುದು; ವಿಹಿತವಾದುದು: ಸುನಿರ್ಧಾರಣಂ 
3. [ಸಂ. ಸನ್ಮಾರ್ಗಿನ್‌] 30|  ತದುಪಾಸನಾನುಸಂಧಾನನಿಮಿತ್ತವೆಂಬ ಸನ್ಮಾಯದಿನವಂಗಳಿಂ ಮನನೀಯವೈ 
ಸನ್ಮುದ (ನಾ). ಒ- ಯ ಸಂತೋಷ ; ಮಹದಾನಂದ: ಸನ್ಮುದದಿಂ ಪೊಕ್ಕಾಗಳೆ | (ವೀಶೈಪು. ೫-೧೪-೭) ; ಕಣ್ಣೆವೆ ಇಕ್ಕುವುದು ಜೀವರ ಸ್ಪತಂತ್ರವೆ ಸನ್ಮಾಯವಲ್ಲ ಎವೆ 
ತನ್ಮಂದಿರದೊಳಗೆ ರೋಹಣಾಚಳಮೆನಿಪುದ್ಯನ್ಮಣಿಮಯವಿಷ್ಟರವಿಳಸನ್ಮಸ್ತಕರತ್ನ | ಇಡದಿರಲಿ ಕಾಲ ಮಾರಿ (ಎದಾಕ್ವ. ೪-೧). . [ಸಂ.] 
ವಾದನಾ ಖಚರೇಂದ್ರಂ (ಶಾಂತೀಶ್ವ. ೨-೫೧); ಅಕ್ಕಟ್‌ಂ ಮೈದಡಹಿ ತಕ್ಕರಿಸಿ ತನ್ನ | [ಸನ್ಯಾಸ (ನಾ). ೧. ತೊರೆಯುವಿಕೆ ; ತ್ಯಜಿಸುವಿಕೆ. ೨. ನಾಲ್ಕು ಆಶ್ರಮಗಳಲ್ಲಿ 
ಷ್ರಸಾದವನಿಕ್ಕಿ ಸನ್ಮುದವುಕ್ಕಿ ಸಂಗಮದೇವನಾ ಗೃಹವ ಹೊಕ್ಕನು (ಬಸಪು ೪-೭೦). ಒಂದು; ವಿರಕ್ತಿ; ವೈರಾಗ್ಕ: ಸನ್ಮಾಸ ಎಂಬುದು ಒಂದು ಆಶ್ರಮವಿಶೇಷ. 
[ಸಂ. ಸನ್ಮುದಾ) 35 ಆಶ್ರಮವೆಂದರೆ ಶ್ರಮಪೂರ್ವಕವಾಗಿ ಹೊಂದಿದ ಯೋಗ ತೆ ಎಂದರ್ಥ (ಭಾತತ್ತ್ಮ. ೬೮). 
ಸನ್ಮೋಹನ (ನಾ). ಆಕರ್ಷಣೆ; ಮೋಹ: ಮನಸಿಜ ಶಶಾಂಕ ಕರ್ಕಟಕ ೩. ಭೋಜನವನ್ನು ಬಿಡುವ ವ್ರತ ; ಅನಶನ ವ್ರತ : "ಪ್ರಾಯಃ, 
ಚೇಳಂಗುಡುವ ತನಿಸೊಬಗುವಡೆದ ಸನ್ಮೋಹನದ ಕಣಿಯೆ ಬಾ (ಜೈಮಿಭಾ. ೬-೨೫). ಭೋಜನತ್ಕಾಗಃ, ಸನ್ಕಾಸಃ, ಅನಶನಂ - ಈ ೪ ಕಡೆಗಾಲದ ಅನಶನರ'' (ಹಲಾಯು. 
[ಆ ಸಂ. ಸಮ್ಮೋಹನ] ಶೆ ೧೨೫-೭೫). ೪. ಒ೦ದು ಬಗೆಯ ರೋಗ : ರಕ್ತಧಾತುವೆಂಬ ನಾಡೀನಿರೋಧದಿಂದ 
ಸನ್ಮೋಹನಾಸ್ತ, (ನಾ). ಮೋಹವನ್ನುಂಟುಮಾಡಿ ಮಂಕುಕ್ಕವಿಸುವ ಬಾಣ : ಸನ್ಮಾಸವೆಂಬ ರೋಗಂ ಸಂಜನಿಸುವುದು . . . ವಾತಾದಿದೋಷಾದಿಗಳು ವಾಕ್ಕು, 
ಅನುವರದೊಳಿರ್ವರಂ ಘಾತಿಸದೆ ಸನ್ಮೋ (ಪಾಠಾಂ. ಮ್ಮೋ]ಹನಾಸ್ತದೊಳ್ಮರವೆಗೊಳಿಸಿ |40 | ॥ ದೇಹ, ಮನಸ್ಸುಗಳಂ ನಿರೋಧಿಸಿ . . . ಪ್ರಾಣಸ್ಥಾನವಾದ ಹೃದಯವನ್ನಾಶ್ರಯಿಸಿ 
(ಜೈಮಿಭಾ. ೨೧-೨); ನೆರೆದ ರಾವಣ ಮೂಲಸೈನ್ಮವನೊರಸಲಾ ಸನ್ಮೋಹನಾಸ್ತವ ಸನ್ಕಾಸವೆಂಬ ರೋಗವನ್ನುಂಟು ಮಾಡುವುದು (ಸಕವೈ. ೨೮೦). ೫. [ಸಂಗೀತ] ರಾಗದ 
ತಿರುವಿಗೇರಿಸಿಯೆ ಹರಿಸಲು ಆ ಬಲಿ ಮುರಿದು ನೆರೆ ನುಗ್ಲಾಯಿತು (ಗಗತಾ. ೧೯-೩೭). ಲಕ್ಷಣಗಳಲ್ಲಿ ಒಂದು : ೧. ಗ್ರಹ - ರಾಗವನ್ನು ಪ್ರಾರಂಭಿಸುವ ಸ್ವರ . . . 
[ಆ ಸಂ. ಸಮ್ಮೋಹನಾಸ್ತ್ರ) ೭. ಸನ್ಮಾಸ - ಆಂದ ಕೆಡದಂತೆ ರಾಗವನ್ನು ವಿಂಗಡಿಸಿ ಹಾಡುವುದು (ಸಂಗೀಚಂ. ೨೩). 
ಸನ್ಮೋಹಿಸು (೨. ಮೋಹವನ್ನು ಉಂಟುಮಾಡು; ಮರುಳಾಗುವಂತೆ (ಸಂ. ಸಂನ್ಮಾಸ] 
ಮಾಡು: ಚಿನ್ಮಾರ್ಗಚಕ್ರಿಯ ಸಖ ಬಂದವನವಢಾನ ಸನ್ಮೋಹಿಸಲೆ ಪರಾಕೆಂದ | 4 | ಸನ್ಯಾಸನ (ನಾ). ಎ ಸನ್ಮಸನ ೨: ಧನಮುಚಿತದಾನದೊಳ್‌ ಜವ್ವನಂ ತಪೋನಿಯಮ 
(ಭರಚ. ೪೭-೭೯). [ಸನ್ಮೋಹನ + - ಇಸು) ದೊಳ್‌ ಸ್ವಜೀವಂ ಸನ್ಮಾಸನದೊಳ್‌ ಪೋದಂಗೇಮೋಯ್ತೆನೆ ಸುಜನರ್‌ ನೃಪತಿ 


ಸನ್ಯಾಸನಂಗೆಯ್‌ 


ಪಾತ್ರದಾನಮನಿತ್ತಂ (ಶಾಂತಿಪು. ೬-೭೩); ಪಲಕಾಲನ್ತಪಂಗೆಯ್ದು ಸನ್ಮಾಸನ ನೋನ್ತು 
ಮುಡಿಪಿದರ್‌ (ಕಇಆ. ೭೧: ೩-೪:1). [ಸಂ. ಸಂನ್ಕಾಸನ) 
ಸನ್ಯಾಸನಂಗೆಯ್‌ (ಕ್ರಿ). ವ ಸನ್ಮಸನಂಗೆಯ್‌ : ಸನ್ಮಾಸನಂಗೆಯ್ದುರುಸತ್ವನ್‌ 


ನಂದಿಸೇನಪ್ರವರಮುನಿವರನ್‌ ದೇವಲೋಕಕ್ಕೆ ಸಂನ್ಹಾನ್‌ (ಎಕ. 1೬ ೮೮-೨; ಸು. 700). |. | 


[ಸನ್ಮಾಸನ “- ಕೆಯ್‌,] 

ಸನ್ಯಾಸವ್ರಜನ (ನಾ). [ಜೈನ] ನಾಲ್ಕು ಬಗೆಯ ಶಿಕ್ಲಾವ್ರತಗಳಲ್ಲಿ ಒಂದು; 
ಸನ್ಮಾಸದೀಕ್ಷೆಯನ್ನು ಸ್ವೀಕಾರಮಾಡುವಿಕೆ : ತೀವ್ರೋಪವಾಸಮುಂ 
ದಾನವ್ರತಮುಂ ನಿಖಿಲಸಮತೆಯುಂ ಸನ್ಮಾಸವ್ರಜನಮುಮೆಂಬಿವು ಶಿಕ್ನಾವ್ರತಮಿದು 
ನಾಲ್ಕುತೆಅನನೂನಾಗಮದೊಳ್‌ (ಶಾಂತಿಪು. ೧-೯೦). [ಸಂ. ಸಂನ್ಮಾಸವ್ರಜನ] 

ಸನ್ಯಾಸಿ (ನಾ). ಸನ್ಮಾಸದೀಕ್ಷೆಯನ್ನು ಸ್ವೀಕರಿಸಿದವನು ;ಯತಿ : ವಿವೇಕಾನಂದರು 
ಸನ್ಮಾಸಿಯಾದರೂ ಜೀವನವನ್ನು ತುಚ್ಚವೆಂದು ಎಣಿಸಿದವರಲ್ಲ (ಧರ್ಮಸಾ. ೫೨); 
ಸನ್ಮಾಸಿಗೇಕೆ ಸಂಸಾರ ? (ಗಾದೆ. (ಸಂ. ಸಂನ್ಕಾಸಿನ್‌। 

ಸಪಂತಿ (ನಾ). ಒಂದೇ ಸಾಲಿನಲ್ಲಿರುವುದು; ಸಹಪಂಕ್ತಿ: ಲಿಂಗಾರ್ಚನಂ 
ಗೆಯ್ದಾರೋಗಿಸಲಿತ್ತು ಸಪಂತಿಯೊಳ್‌ ಪ್ರಸಾದಮಂ ಕೈಕೊಂಬಲ್ಲಿ (ಬಸರ. ೧೨-೪೪). 

[ಆ ಸಹ್ಮ 3 ಪಂತಿ) 

ಸಪಕ್ಷ್ನ (ಗು). ೧. ರೆಕ್ಕೆಗಳನ್ನು ಹೊಂದಿರುವ; ರೆಕ್ಕೆಗಳುಳ್ಳ: ಪತಂಗ 
(ಪಾತರಗಿತ್ತಿ) ಮುಂತಾದ ಸಪಕ್ಷಕೀಟಕಗಳ ಮೊದಲಿನ ರೂಪವು ಕಂಬಳಿಹುಳದ 
ಹಾಗಿರುತ್ತವೆ (ಮುಂಬಖ. ೫-೨೨೦). (ನಾ). ೨. ಒಂದು ಪಕ್ಷಕ್ಕೆ ಸೇರಿದವನು; 
ಸಹಭಾಗಿ ; ಸಹಚರಿ : ಪಕ್ಷವೆರಡೇ ಲೋಕದೊಳ್‌ ಪಿತೃಪಕ್ಷ ಮೇಣಾ ಮಾತೃಪಕ್ಷ 
ವಿಪಕ್ನ ತಂದೆಯ ದೆಸೆ ಸಪಕ್ಷವು ತಾಯ ದೆಸೆಯವರು (ಕುವ್ಕಾಆ. ೮-೧೭). [ಸಂ.] 

ಸಪತ್ನ (ನಾ). ಹಗೆ; ಶತ್ರು: ಕೋಪದಿನೊದೆಯಲ್ಕೆ ಸಾರ್ತರೆ ಸಪತ್ನ ಹರೋರು 
ಕಿರೀಟಭಂಗಿತಂ (ಗದಾಯು. ೮-೩೮) ; ಅಂತು ರತ್ನಜಟಿಯ ಸಪತ್ನರಂ ಪೊಲಮಡಿಸಿ 
ಕಳೆದು (ಪಂರಾಮಾ. ೧೦-೬೦ ವ). [ಸಂ.) 

ಸಪತ್ನಿ (ನಾ). ತನ್ನ ಗಂಡನ ಇನ್ನೊಬ್ಬಳು ಹೆಂಡತಿ; ಸವತಿ: ತಕ್ಕಟ್‌ದೆನಗೆ 
ಸಪತ್ನಿಯರಿಕ್ಕುಂಗೂಲಿಂಗೆ ಬಯಸಿ ಪಾರ್ದಿರ್ಪ ವಿಷಾದಕ್ಕೆ ಗುಳಿಯಪ್ಪ ದುರ್ಯಶ 
ಮಕ್ಕುಂ (ಪಂರಾಮಾ. ೬-೯೧); ಶಶಿಕಾಂತದೊಡ್ಡುಂಗಲ್ಲೊಳ್‌ ತನ್ನ ಪಡಿನೆಳಲಂ ಕಂಡು 
ಮೆಯ್ಕಾರ್ದು ನಿಂದು ಸಪಸ್ನಿಯೆಂದು ಬಗೆದು (ಶಬಶಂ. ೩-೩೫ ವ). (ಸಂ. ಸಪತ್ನೀ) 

ಸಪತ್ಲೀಕ (ನಾ). ಹೆಂಡತಿ ಸಮೇತನಾದವನು;ಪತ್ನೀಸಹಿತನಾದವನು : ಗೃಹಸ್ಥ 
ಸಪತ್ನೀಕನಾಗಿ . . . ಉಪವೆನದಲ್ಲಿ ಪರ್ಣಶಾಲೆಯನ್ನು ಕಟ್ಟಿಕೊಂಡು ಯಷಿಯಂತೆ 
ವಾಸಮಾಡುವುದು ಆಶ್ರಮವಾಸ ಎನಿಸಿಕೊಳ್ಳುತ್ತದೆ (ಕವಿಕೋ.॥, ೯೫). 1ಸಂ.) 

ಸಪತ್ನೋತ್ಕರ (ನಾ). ಶತ್ರುಗಳ ಗುಂಪು,- ಸಮೂಹ :ಹರಿಯಂಶೋದ್ಭೂತನೀತಂ 
ಶುಭಗುಣನಿಧಿ ಮತ್ಪಾದಭಕ್ತಂ ಸಪತ್ನೋತ್ಕರ ಸಂಹಾರಾರ್ಥಮೆನ್ನೊಳ್‌ ಪಡೆಯಲೆಳಸಿ 
ದಿವ್ಕಾಸ್ತ್ರಮಂ ದಲ್‌ ತಪಸ್ಸಂಚರಣಂಬೆತ್ತಿಲ್ಲಿ ನಿಂದಂ (ಶಬಶಂ. ೪-೬೯). (ಸಂ.] 

ಸಪತ್ರಾಕರಣ (ನಾ). ಚೂಪಾದ ಬಾಣದಿಂದ ಘಾತಿಗೊಳಿಸುವುದು,- 
ಹೆಚ್ಚಾದ ನೋವುಂಟುಮಾಡುವುದು : ""ಪರಪೀಡನಂ ಸಪತ್ರಾಕರಣಮೆನಲು 
ಲೋಗರನು ಬಂಧಿಸಲು ನಾಮಂ'' (ಮಂಗರಾ. ೧೩೪-೩೨). ಸಂ.) 

ಸಪದಿ (ಅ). ಆ ಕ್ಷಣ ; ಕೂಡಲೇ ; ತಕ್ಷಣ : ಅಂತಾ ದೇವನಾಕಾರಮಂ ಸಪದಿ 
ಧ್ಯಾನಿಸೆ (ಖಮದ. ೪-೨೬) ; ವಿಪುಲಶಸ್ತಾಸ್ತೃಪ್ರಯೋಗಂಗಳುಜುಬೆಯಂ ಸಪದಿ 
ಪ್ರಹಾರದಾಯುಧಸಮೂಹಂಗಳಂ ಕಂಡು (ಜೈಮಿಭಾ. ೨೨-೩೭). [ಸಂ.] 

ಸಪರ್ಯ (ನಾ). ಸೇವೆ; ಪೂಜೆ: ಕಾರ್ಯಮಿವೆ ಸತತಮೆಮಗೆ ಸಪರ್ಯಮಿದೇ 
ಮುಕ್ತಿಪದಮನೆಯ್ದುವಿನಂ (ಸುಕುಮಾ. ೧-೨೭) ; ವಿನಯಭಾವದಲಿ ಹಿಂಗದಾಗಳು 
ತದ್ದುರು ಸಪರ್ಯಂಗಳಂ ಮಾಡುತ್ತ (ಬಸಪು. ೩೯-೨೭). (ಸಂ. ಸಪರ್ಯಾ) 

ಸಪರ್ಯೆ (ನಾ). ಎ ಸಪರ್ಯ : ನಿನ್ನೆ ಪುಣ್ಯದ ಫಲಮಾ ಫಲಂ ಜಿನಪದಾಂಬುಜ 
ವರ್ಯಸಪರ್ಯೆಯಿಂದಮಾಯ್ತದನಟ್‌ದು (ಚಂದ್ರವು. ೬-೧೦೦) ; ಈ ಶೈತ್ಕೋಪಚಾರ 
ಸಪರ್ಯೆಗೆ ಪ್ರಸನ್ನೆಯಾದಳು (ರಾಮಾಶ್ವ. ೬೫-೧೬). [ಸಂ. ಸಪರ್ಯಾ]) 

ಸಪಾಟ "ಸಪಾಟು' ನೋ. 


151 


೮೩೨೬ 


10 


15 


25 


30 


ಸಪೂರ 


|ಸಪಾಟಿ "ಸಪಾಟು' ನೋ. 

| ಸಪಾಟು, ಸಪಾಟ, ಸಪಾಟ (ಗು). ೧. ಮಟ್ಟಸವಾದ ; ಚಪ್ಪಟೆಯಾದ: 
ಗುಡ್ಡವು ಸಪಾಟು ಬಂಡೆಗಳುಳ್ಳದ್ದಾದ್ದರಿಂದ ಕಾಲಿಡಲಿಕ್ಕೆ ಸಹ ಸ್ವಳವಿರಲಿಲ್ಲ 
(ಮೇದಿವು. ೧೨೩); ಕಡಲುಗಳ್ಳರು ತಮ್ಮ ಸಪಾಟು ತಳವುಳ್ಳ ದೊಡ್ಡದೊಡ್ಡದೋಣಿಗಳಲ್ಲಿ 
ಕುಳಿತು... ನಿವಾಸಿಗಳನ್ನು ಸುಲಿಯುತ್ತಿದ್ದರು (ಇಂಗ್ಲಂಡ. ೭). (ನಾ). ೨. ಸಮತಲ; 
ಚಪ್ಪಟೆ ; ಮಟ್ಟ : ಕೋಣೆಯೊಳಗೆ ಕಂಬಗಳೂ ಅಡ್ಡಕಮಾನುಗಳ ಏನೂ ಇರದೆ 
ಸಪಾಟಾದ ಛಾವಣಿಯನ್ನು ಕಲ್ಲಿನಿಂದ ಹಾಕಿದ್ದಾರೆ (ಕಬಾಗೆ. ೫೩೩); ಇದರಿಂದ ಘಟ್ಟವು 
ಸಮುದ್ರದ ಸಪಾಟಿಗಿಂತ ೨೦೦೦ ಘೂಟು ಎತ್ತರವಾಗಿರುತ್ತದೆಂದು ತಿಳಿಯುತ್ತದೆ 
(ಮುಂಬಯಿ. ೫-೮೦); ಹಿಂದೆ ಹೊರಳಿ ನೋಡಿದಾಗ ದಿನ್ನೆಯು ಸಪಾಟಾಗಿ ಗಚ್ಚಿನ 
ಮಾಳಿಗೆಯಂತೆ ಹೊಳೆಯುತ್ತಿತ್ತು (ಕಾಲಚ. ೧೪). ಸಪಾಟ : «8. ಸಪಾಟಿ: ೨. 
ಸಮುದ್ರದ ಸಪಾಟಿಯ ಕೆಳಗೆ ದೊಡ್ಡ ದೊಡ್ಡ ಪ್ರವಾಹಗಳು ಹರಿಯುತ್ತಿರುತ್ತವೆ 
(ಮುಂಬಯಿ. ೬-೧೯೯). [೧- ಮರಾ. ಸಪಾಟ, ಸಪಾಟೀ। 

ಸಪಾಟುಗೊಳಿಸು (ಕ್ರಿ). ಮಟ್ಟಸಮಾಡು ; ಸಮಗೊಳಿಸು : ಉಸುಕನ್ನು 
ಅಂಗೈಯಿಂದ ಸಪಾಟುಗೊಳಿಸಿ ಅದರ ಮೇಲೆ ಕೈಬೆರಳಿನಿಂದ ಕೈಗೆ ಬಂದ ಶಬ್ದಗಳನ್ನು 
ಒಂದೊಂದಾಗಿ ಗೀರುತ್ತಿದ್ದರು (ಮೂರುದಾ. ೬೬). (ಸಪಾಟು 4 ಕೊಳಿಸು] 

ಸಪಾಯಿ "ಸಘಾಯಿ' ನೋ. 

ಸಪಿಂಡ (ಗು). ೧. ಒಂದೇ ಗೋತ್ರಕ್ಕೆ ಸೇರಿದ; ಜ್ಞಾತಿಯಾದ : ಸಪಿಂಡಸಂಬಂಧದ 

| ಮೂಲಕವಾಗಿ ವಿವಾಹಸಂಬಂಧದ ಕ್ಷೇತ್ರ ಸೀಮಿತವಾಯ್ತು (ಕನಾಣ. ೨೦). (ನಾ). 
೨. ಒಂದೇ ಗೋತ್ರಕ್ಕೆ ಸೇರಿದವನು ; ಜ್ಞಾತಿ ; ಗೋತ್ರಜ : "ಸನ ಭಿಃ, 
ಸಗೋತ್ರಃ, ಸಪಿಂಡಃ - ಈ ೩ ಗೋತ್ರಜರ್‌ '' (ಹಲಾಯು. ೮೪-೩೫೫).  (ಸಂ.] 

ಸಪೀತಿ (ನಾ). ಒಟ್ಟಿಗೆ ಸೇರಿ ಮದ್ಮಪಾನಮಾಡುವುದು: '"ಸಸೀತಿಃ. 
ಸಹಪಾನಕಂ - ಈ ೨ ಗೊಟ್ಟಿಗಳ್ನುಡಿವುದು'' (ಹಲಾಯು. ೫೪-೧೭೩). ಸಂ.) 

ಸಪುಣ್ಮ (ನಾ). ಪುಣ್ಮವಂತ ; ಭಾಗ್ಯಶಾಲಿ : ಧನೇಶ್ವರಂ ವಿನೂತನಧನದಾನದಿಂ 
ನೆರೆದರೇಂ ಸಲೆ ಮೇಘರಥಂ ಸಪುಣ್ಮನೋ (ಶಾಂಶಿಪು. ೯-೪೩). [ಸಂ.1 

ಸಪುತ (ನಾ). ಏಳು ; ಸಪ್ತ : ಪ್ರಾತಃಕಾಲದಲ್ಲೆದ್ದು ಸಪುತ ಸಾರಿ ನಾಲಿಗೆಯಲ್ಲಿ 
ನುಡಿದ ಮಾನವನಿಗೆ « ಎಿದಾಕೃ. ೧೪-೪). 15 ಸಂ. ಸಪ್ತನ್‌] 

ಸಪುತಮಿ (ನಾ). ಮಾಸದ ಶುಕ್ಲ ಮತ್ತು ಕೃಷ್ಣಪಕ್ನಗಳ ಏಳನೆಯ 
ದಿನ; ಸಪ್ತಮಿ: ವಿರೋಧಿಸೌವತ್ಸರದ ಚೈತ್ರ ಸು ಸಪುತಮಿ ವಡವಾರದಂದು 
(ಮೈಆರಿ. ೧೯೬೨, ೨೨-೫ ; 1229). [ನ ಸಂ. ಸಪ್ರಮಾ) 

ಸಪುರ, ಸಪೂರ (ಗು). ೧. ತೆಳ್ಳಗಿನ ; ನವುರಾದ : ವಾಲಗದ ಸಪುರ ತುದಿಯನ್ನು 
ತುಟಿ ಬಿಗಿದ ಬಾಯಿಗಿಟ್ಟು ಊದುತ್ತಾ (ಮಲೆಮ. ೬೩೬). ೨. ನಯವಾದ ; ನಾಜೂ 
ಕಾದ : ಮಿಗೆ ಸಪುರಸೀರೆಯಂ ಮಲ್ಲಗಂಟಿನಿಂದುಟ್ಟು (ದಶಕು. ೪-೧೦೯); ರಮಣೀಯ 
ಸಪುರ ನಿಡುಗೇಸ ದೇಹಂ ಗೌರ (ಪ್ರಭುಪು ೪-೮೪). (ನಾ). ೩, ತೆಳುವು ; ನವುರು: 
ತೆಂಗಿನ ಕಡ್ಡಿಯ ಸಪುರವಾದ ತುದಿಯನ್ನು ಉರುಟಾಗಿ ಹೆಣೆದು ಒಂದು ಉಂಗುರವನ್ನು 
ಮಾಡಿದನು (ಈಕಥೆ. ೫೨); ಬರೆದ ಗೆರೆಯ ದಪ್ಪ, ಸಪುರಗಳಿಂದ ವಸ್ತುಗಳ ಆಕಾರ 
ರೂಪಗಳನ್ನು . . . ತೋರಿಸುವುದಕ್ಕೂ ಬರುತ್ತದೆ (ಕಲದ. ೭೩). ೪. ನಯ; 
ನಾಜೂಕು: ಪಿರಿದುಂ ಸಪುರಮಾದ ಬೆಳುದಿಂಗಳ ಧಾವಲೃಮನಿಳಿಕೆಯ್ವುತ್ತಿರ್ದ 
ಪ್ರಶಸ್ತ ವಸ್ತ್ರಾಂಚಳಂ (ಬಾಧಪು ೬-೧೫ ವು. ೫. ಸಣ್ಣಗಿರುವುದು; ಬಡಕಲು: 
""ಸಪುರಮೆಂದು ಸಣ್ಣಂ'' (ಕಶಸಾ. ೭೧-೬೧೩); ಅಷ್ಟು ಸಪುರಾಗಿದ್ದ ಹುಡುಗ ನೀರು 
ಕುಡಿದು ಊದಿಬಿಟ್ಟಿದ್ದ (ದೂರಸ. ೨೬೮). ೬ . ನವುರಾದ ಒಂದು ಬಗೆಯ ಬಟ್ಟೆ,-- 
ವಸ್ತ್ರ : ಮೆಯ್ಸೆ ಮಯ್ಕಂತಪ್ಪ ಸಪುರವನುಟ್ಟು (ನಂಬರ. ೧೪-೨೫); ತಾವರೆಯ ನೂಲ 
ಸಪುರವನುಟ್ಟು (ವೀಶೈಪು. ೨-೪-೧೫); ಬಿಳಿಯ ಸಪುರವನುಟ್ಟು ಪೊಳೆವಂದುಗೆಯನಿಟ್ಟು 
(ರಾಜಶೇ. ೨-೧೧೭ ವ). ಸಪೂರ : ೫. ಈಗಿನ ಜೀವನದ ಸಂಕೇತಗಳೇನೋ 
ಎನ್ನಿಸುವಂತಹ ಆ ಸಪೂರ ಕಾಲುಗಳು (ಮೂರುದಾ. ೧೭೯). 

!- ಮರಾ. ಸಪುರ, ಸಪೂರ] 
ಸಪೂರ "ಸಪುರ' ನೋ. 


ಸಪೋಟ 


ಸಪೋಟ (ನಾ). ಒಂದು ಬಗೆಯ ಮರ ಮತ್ತು ಅದರ ಸಿಹಿಯಾದ ಹಣ್ಣು : 


(ಮೈಔಗಿ. ೨-೨೬೨: 1೯ 490. Sapodilla) 

ಸಪ್ತ (ನಾ). ಏಳು : "ಸಪ್ರಯಪಿ', "ಸಪ್ಮಲೋಕ' ಪರಾ. (ಸಂ. ಸಪ್ತನ್‌] 

ಸಪ್ತಯಷಿ (ನಾ). ಮರೀಚಿ , ಅತ್ರಿ, ಅಂಗೀರಸ , ಪುಲಸ್ಮ , ಪುಲಹ , ಕ್ರತು 
ಮತ್ತು ವಸಿಷ್ಠರೆಂಬ ಪ್ರಖ್ಯಾತರಾದ ಏಳುಜನ ಯಷಿಗಳು: ಸಪ್ರಯಷಿ 
ಗಳುಮೇಕಾದಶೀರುದ್ರರು ಸನಂದ ಶುಕಾದಿ ಮುನಿವಕರು . . 
(ಬಸಪ ೧-೪೨). 10.1 

ಸಪ್ತಕ (ನಾ). ೧. ಏಳರಿಂದ ಕೂಡಿದುದು ; ಏಳರ ಗುಂಪು : ಸಂಖ್ಕಾ 
ವಾಚಿಪ್ರತ್ಯಯಾಂತಕ್ಕೆ ದ್ವಿತಯ, ಶ್ರಿತಯ, ಚತುಷ್ಕ, ಪಂಚಕ, ಷಟ್ಕ, ಸಪ್ತಕ 
(ಶಮದ. ೮೨ ಪ್ರಯೋ). ೨. ಏಳುದಿನ ; ಒಂದು ವಾರ : ಕಾಮ್ಕಾರ್ಥಿಗಳು ಅಲ್ಲಿ 
ಒಂದು ಸಪ್ತಕ ಸೇವಾಮಾಡುವುದರಲ್ಲಿ ತಮ್ಮ ಇಷ್ಟಾರ್ಥವನ್ನು ಪಡೆಯುತ್ತಿದ್ದಾರೆ 
(ಕಭವಿ. ೮೩). (ಸಂ.) 

ಸಪ್ತಕಿ (ನಾ). ಉಡಿದಾರ ; ಕಟಿಸೂತ್ರ ; ಒಡ್ಮಾಣ : ""ರಸನೆ ಮೇಖಲೆ ಕಾಂಚಿ 
ಸಪ್ತಕಿ ಕಳಾಪಿ ಸಾರಸನಮೆನಲುಡಿದಾರಮಕ್ಕು'' (ಮಂಗರಾ. ೧೦೧-೩೦). [ಸಂ. ಸಪ್ತಕೀ] 

ಸಪ್ತಕುಲಶೈಲ (ನಾ). ಮಹೇಂದ್ರ, ಮಲಯ, ಸಹ್ಮ, ಶುಕ್ತಿಮಾನ್‌, ಯಕ್ಷ 
ವಿಂಧ್ಕ್ಯ ಮತ್ತು ಪಾರಿಯಾತ್ರಗಳೆಂಬ ಏಳು ಮುಖ್ಯಪರ್ವತಗಳು, - 
ಕುಲಗಿರಿಗಳು : ಮಹೇಂದ್ರ ಮಲಯ . . . ಪಾರಿಯಾತ್ರವೆಂಬ ಸಪ್ಪೆಕುಲಶೈಲಂ 
ಗಳುಂಟು (ವಿವೇಕ. ೨೪೦). (ಸಂ.) 

ಸಪ್ತಕೂಪಾರ (ನಾ). ಲವಣ, ಇಕ್ಷು , ಸುರೆ, ಸರ್ಪಿಸ್ಸು, ದಧಿ, ಕ್ಷೀರ ಮತ್ತು 
ಜಲ ಎಂಬ ಏಳು ಸಮುದ್ರಗಳು : ಮೌರ್ವಿಯನ್ನು ಬಿಗಿಬಿಗಿದು ಜೇವೊಡೆಯೆ 
ಭೂಮಿ ಕಂಪಿಸೆ ಸಪ್ತಕೂಪಾರಮುರ್ಕಿವೊಂದಾಗಿ (ನವಮೋ. ೩೩-೧೨). [ಸಂ.] 

ಸಪ್ತಕೊಂಕಣ (ನಾ). ಪಶ್ಚಿಮಸಮುದ್ರತೀರದಲ್ಲಿನ ಏಳು ಬಾಗಗಳು: 
ಪಶ್ಚಿಮ ಕರಾವಳಿಯನ್ನು ಸಪ್ತಕೊಂಕಣವಾಗಿ ವಿಭಾಗಿಸಿದ ದೃಷ್ಟಾಂತಕ್ಕೂ 
ಪಂಚಗೌಡರನ್ನು ಗೋವಾದಲ್ಲಿ ಸ್ಥಾಪಿಸಿದುದಕ್ಕೂ ಉತ್ತರ ವ್ರಿಯನ್ನು 
ಆಧಾರಗಳಲ್ಲಿ ಒಂದಾಗಿ ಎತ್ತಿ ಹೇಳುತ್ತಾರೆ (ತುಳುನಾ. ೧೬೧). ೫೦. 

ಸಪ್ತಗುಣ (ನಾ). ಶ್ರದ್ಧೆ, ಶಕ್ತಿ, ಭಕ್ತಿ, ವಿಜ್ಞಾನ, ಅಲುಬ್ದತ, ಕ್ಷಮೆ, 
ತ್ಕಾಗಗಳೆಂಬ ಏಳು ಗುಣಗಳು : ಶ್ರದ್ಧಾಶಕ್ತಿರಲುಬ್ಬತ್ವಂ ಭಕ್ತಿಜ್ಞಾನಂದಯಾ 
ಕ್ಷಮಾ ಇತಿ ಶ್ರದ್ಧಾದಯಃ ಸಪ್ರಗುಣಾಸ್ಕುರ್ರಹಮೇಧಿನಾಂ ಎಂಬ ಸಪ್ರಗುಣಾನ್ವಿತನುಂ 
(ಚಾವೂಪು. ೩೯); ಪ್ರತಿಗ್ರಹಾದಿ ನವವಿಧಪುಣ್ಯಪಣ್ಮನುಂ ಶ್ರದ್ಧಾದಿಸಪ್ತಗುಣಮಣಿ 
ವಿಭೂಷಣನುಮಾಗಿ (ಚಂದ್ರಪು. ೧೪-೯ ವ). ಸಂ.) 

ಸಪ್ತಗುಪ್ತಿ (ನಾ). (ಶತ್ರುಗಳನ್ನು ಪ್ರವೇಶಿಸದಂತೆ ತಡೆಯುವ) ಏಳು 
ಸುತ್ತಿನ ಕೋಟೆ : ಸೌಮಿತ್ರಿಯ ಸುತ್ತಣ ರಣಭೂಮಿಯನಿಂಬಾಗೆ ಸಮಣ? 
ಕಪಿಕೇತು ಕುಲಗ್ರಾಮಣಿ ಸುಗ್ರೀವಂ ವಿದ್ಯಾಮಯಮಂ ಸಪ್ರಗುಪ್ತಿಯಂ ನಿರ್ಮಿಸಿದಂ 
(ಪಂರಾಮಾ, ೧೪-೭೫). ([ಸಂ.] 

ಸಪ್ತಚ್ಛದ (ನಾ). ೧. ಏಳೆಲೆಗಳುಳ್ಳ ಬಾಳೆಗಿಡ : ಕದಳೀ ಸಪ್ತಚ್ಛದ ಪುನ್ನಾಗಂ 
(ಸುಕುಮಾ. ೧೦-೫೬); ತೆಂಗುಂ ಕೌಂಗು ಸಪ್ತಚ್ಛದಕದಳಿ ತಮಾಲಂ ಲಸಚ್ಚಂಪಕಂ 
(ರಾಜಶೇ. ೨-೩೬). ವಿ. ಪಚ್ಚಕರ್ಪೂರದ ಗಿಡ : ನೆಗಟ್ಟುದದಯೊಳ್‌ ಸಪ್ತಚ್ಛದ 
ಗಂಧ ಸುರಭಿ ಪದುಳಂ (ಕಎರಾ. ೩-೧೦೪); ಮದಗಂಧಸಾರ ಸಪ್ತಚ್ಛದಂಗಳಿಂ 
ಪುದಿದು (ಚಂದ್ರಪು. ೫-೫೦). ಸಂ.) '“ 

ಸಪ್ತತಂತು (ನಾ). ಯಜ್ಞ ; ಯಾಗ : ಅಧಿಗತಧರ್ಮಶಾಸ್ತ್ರನುಮನೇಕಸಪ್ತತಂತು 
ಪೂತಮೂರ್ತಿಯುಂ . . . ಎನಿಸಿ (ಕಾದಂಪೂ. ೩೦೭) ; ಸಾಂಗದಿ ಸಪ್ತತಂತುವ ಮಾಡಿ 
(ಅಮೃತ. ೨-೯೮); ಸಪ್ತತಂತುವಿಂ ಪಂಚಪಾತಕಂಗಳುಮೊರ್ಮೊದಲೊಳ್‌ ಪಡಲಿಡುಗುಂ 
(ರಾಮಾಶ್ವ. ೧೪-೨೮). [ಸಂ.] ; 

ಸಪ್ತತಂತ್ರಿ (ನಾ). ಏಳುತಂತಿಗಳನ್ನುಳ್ಳ ವಾದ್ಮ ; ವೀಣೆ : ದನಿಯ ಕೂಡಿಸಿ 
ಸಪ್ತತಂತ್ರಿಯ . . . ಸಪ್ರಸ್ವರವನಾಳಾಪಿಸಲು ಕ್ರಮದಿಂದ (ಕೌತಿರಾ. ೨೪-೧೧). 

[ಸಂ. ಸಪ್ತತಂತ್ರೀ] 


. ಬಂದರು 


ಸಡಾ 


೮೩೨೭ 


ಸಪ್ತಪರ್ಣೆ 


|ಸಪ್ತತತ್ತ್ವ (ನಾ). [ಜೈನ]ಜೀವ, ಅಜೀವ, ಆಸ್ರವ, ಬಂಧ, ಸಂವರ, ನಿರ್ಜರ 
ಮತ್ತು ಮೋಕ್ಷ ಎಂಬ ಏಳು ತತ್ತ್ವಗಳು : ಅವರ್‌. .. ಪಂಚಾಸ್ತಿಕಾಯಷಡ್ತವ್ಮ 
ಸಪ್ತತತ್ತ್ವ ನವಪದಾರ್ಥಸ್ವರೂಪಮಂ ನಿರೂಪಿಸುವುದು (ಪುಷ್ಪಪು. ೯-೬ ವ); 
ಜೈನಸಿದ್ದಾಂತವು ಜೀವ ಮತ್ತು ಕರ್ಮಗಳ ಸಂಬಂಧ . . ಇವುಗಳನ್ನು ತನ್ನ 
ಸಪ್ತತತ್ತ್ವಗಳಲ್ಲಿ ವಿವರಿಸುತ್ತದೆ (ಭಾರದ. ೧೮೭). ಸಂ.) 

ಸಪ್ತತಿ (ನಾ). ಏಳು ಹತ್ತುಗಳ ಮೊತ್ತ ; ಎಪ್ಪತ್ತು : ಸಪ್ತತಿ ಲಕ್ಷಪೂರ್ವ 
ಪರಮಾಯುಷ್ಮನುಂ (ಜೀವಸಂ. ೧೬-೩೨ ವ). (ಸಂ) 

| ಸಪ್ತದ (ನಾ). [ಸಂಗೀತ] ಏಳು ದೇಶೀಗಮಕಗಳಲ್ಲಿ ಒಂದು: ಕಂಪಿತ. .. ಸಪ್ತದ 

: ೬. ಅಹಿತವೆಂಬೇಳು ದೇಶೀಗಮಕಗಳಿಂದು (ವಿವೇಕ. ೧೮೭). [ಲ ಸಂ. ಸಪ್ತಧಾ। 

10|ಸಪ್ತದ್ವೀಪ (ನಾ). ೧. ಭೂಮಂಡಲದ ಜಂಬೂ, ಪ್ಲಕ್ಷ, ಶಾಲ್ಮಲೀ, ಕುಶ, 
ಕ್ರೌಂಚ, ಶಾಕ ಮತ್ತು ಪುಷ್ಕರಗಳೆಂಬ ಏಳು ದ್ವೀಪಗಳು : ಸಪ್ತದ್ವೀಪಂಗಳ 
ಆನಂದದಿಂದಿತ್ತೆಂ (ಹಚಕಾ. ೮-೪೭) ; ಕೆದಲೌ ಸಪ್ತದ್ವೀಪಪಶಿಗಳ ಸದೆದು ರಚಿಸುವ 
ರಾಜಸೂಯದ ಹದನನಂಗೈಸುವನದಾರೀ ವರ್ತಮಾನದಲಿ (ಕುವ್ಮಾಸ. ೨-೧೫). 
೨. ಏಳು ದ್ವೀಪಗಳಿಂದ ಕೂಡಿದುದು ; ಭೂಮಿ ; ಪೃಥ್ವಿ. (ಸಂ. ಸಪ್ತದ್ವೀಪಾ] 

ಸಪ್ತಧಾತು (ನಾ). ಶರೀರದಲ್ಲಿರುವ ರಸ, ರಕ್ತ, ಮಾಂಸ, ಮೇದಸ್ಸು, 
ಮಜ್ಜೆ, ಅಸ್ಥಿ ಮತ್ತು ಶುಕ್ರಗಳೆಂಬ ಏಳು ಧಾತುಗಳು : ಆರಯೆ 
ಮೂತ್ರಪುರೀಷಾಗಾರಂ ಸಂಪ್ರಾಪ್ತಸಪ್ತಧಾತುವಿಕಾರಂ (ಅಜಿಪು. ೨-೫೦); ಪಂಚೇಂದ್ರಿಯ 
ಸಪ್ತಧಾತು ಹಂಚುಹಲ್‌ಮಾಡಿ ಕಾಡಿಹುವಯ್ಮಾ (ಬಸವ. ೪೭); ಸಪ್ತಧಾತು ಸಪ್ತ 
ವ್ಯಸನಂಗಳ ಸಣ್ಣಿಸಿ (ಅಖಂಡೇ. ೧೯೩-೧೪). (ಸಂ. 

ಸಪ್ತನಯ (ನಾ). [ಜೈನ] ನೈಗಮ, ಸಂಗ್ರಹ, ವ್ಯವಹಾರ, ಯಜು, ಸೂತ್ರ, 
ಶಬ್ದ, ಸಮಭಿರೂಢ ಮತ್ತು ಏವಂಭೂತಗಳೆಂಬ ಏಳು ನಯಗಳು: 
ನೈಗಮ ಸಂಗ್ರಹಾದಿ ಸಪ್ತನಯಭಾವನೆಯುಂ . . . ತನ್ನೊಳುಂ ಸಚ್ಛನ್ನಮಾಗಿ 
(ಪುಷ್ಪಪು. ೧೪-೧೬ ವ). [ಸಂ.1 

ಸಪ್ತನಾದ (ನಾ). [ಸಂಗೀತ] ಸರಿಗಮಪದನಿ ಎಂಬ ಏಳು ಸ್ವರಗಳು : ""ಆ 
ಸಪ್ತನಾದಕಿಪ್ಪತ್ತೆರಡು ಶ್ರುತಿಯೆನಿಕು'' (ಮಂಗರಾ. ೨೩-೫). (ಸಂ.] 

ಸಪ್ತಪದಾರ್ಥ (ನಾ). ೧. ದ್ರವ, ಗುಣ, ಕರ್ಮ, ಸಾಮಾನ್ಮ, ವಿಶೇಷ, 
ಸಮವಾಯ ಮತ್ತು ಅಭಾವಗಳೆಂಬ ಏಳು ಪದಾರ್ಥಗಳು : ಈ 
ಸಪ್ತಪದಾರ್ಥಗಳು ಪ್ರತ್ಯಕ್ಷ ಅನುಮಾನ, ಉಪಮಾನ ಮತ್ತು ಶಬ್ದವೆಂಬ 
ಪ್ರಮಾಣಗಳಿಗೆ ಗೋಚರಿಸುವುವು (ಭಾರದ. ೧೨೪). ೨. ವ ಸಪ್ತತತ್ತ್ವ : ಜೀವ ಸಜೀವ 
ನಿರ್ಜೀವ . . . ಸಪ್ತಪದಾರ್ಥಗಳಂ ಪ್ರತಿಪಾದಿಸುವುದು (ವಿವೇಕ. ೧೦). (ಸಂ.] 

ಸಪ್ತಪದಿ (ನಾ).'ವಿವಾಹಸಮಯದಲ್ಲಿ ವಧೂವರರು ಜೊತೆಯಲ್ಲಿ ಇಡುವ 
ಏಳುಹೆಜ್ಜೆಗಳು: ಹೋಮಸಮಾಪ್ತಿಯೊಳಾಪ್ತನಪ್ಪ ಕಮಳಜಂ ಸಪ್ತಪದಿಯಂ 
ಕಟ್ಟಳ್ಳಟ್‌ಂ ಮೆಟ್ಟಿಸಿ (ಗಿನಿಕ ೧೦-೯೮ ವ); ಕನ್ಶಾಸ್ಟಾತಂತ್ರ್ಯವು ಪರಾಕಾಷ್ಠವನ್ನು 
ಮುಟ್ಟುವುದು ಸಪ್ತಪದಿಯಲ್ಲಿ (ಆರ್ಯಧ. ೧೩೬). (ಸಂ. ಸಪ್ತಪದೀ) 

ಸಪ್ತಪರಮಸ್ಥಾನ (ನಾ). [ಜೈನ] ಮೋಕ್ಸಪದವಿಯನ್ನು ಪಡೆಯಲು 
ಇರುವ ಸಜ್ಜಾತಿತ್ವ, ಸದ್ಗೃಹತ್ವ, ಪಾರಿವ್ರಾಜ್ಕ, ಸುರೇಂದ್ರತ್ವ, ಸಾಮ್ರಾಜ್ಯ, 
ಆರ್ಹಂತ್ಮ ಮತ್ತು ನಿರ್ವಾಣಗಳೆಂಬ ಏಳು ಹಂತಗಳು : ದೊರೆವೆತ್ತ 
ಸಪ್ತಪರಮಸ್ವಾನಂಗಳಂ ಪೊರ್ದುವೈ (ಆದಿವು. ೫-೬೩); ಸಂಶೋಭಿಪಾಚಾರ್ಯರ್‌ 
ತಾಮೆಮಗೀಗೆ ಸಪ್ರಪರಮಸ್ಥಾನೋದಯೋಪಾಯಮಂ (ಚಂದ್ರಪು ೧-೩). [ಸಂ.] 

ಸಪ್ತಪರ್ಣ (ನಾ). ಎ ಸಪ್ತಚ್ಛದ ೧ : ""ಸಪ್ತಪರ್ಣಮೆನಲೇಚೆಲೆಯ ಬಾಟ್‌'' 
(ಮಂಗರಾ. ೩೪-೯); ವನಕರಿ ಕಪೋಲಕಂಡೂಯನದಿಂದಂ ಪಾಯೆ ಮದಜಲಾಸವ 
ರಸವಾಸನೆಯಿಂದಿತರವನಂಗಳುಮನನುಕರಿಪುವು ಸಪ್ತಪರ್ಣಪಾದಪವನಮಂ 
(ಆಜಿಪು. ೯-೩೧). [ಸಂ.1 

ಸಪ್ತಪರ್ಣಿ (ನಾ). ಎ ಸಪ್ತಚ್ಛದ ೧ : ಎಲೆಗಳನ್ನು ನೋಡಿ : ಏಳು ಎಲೆಗಳಿಂದಾದ 
ಸಂಯುಕ್ತಪರ್ಣದಂತೆ ಕಾಣುತ್ತದೆ. ಸಂಸ್ಕೃತದಲ್ಲಿಯೂ ಸಪ್ತಪರ್ಣಿ ಎಂದೇ ಈ ಮರಕ್ಕೆ 

| ಹೆಸರು (ಹಸುಹೊ. ೮೪). (ಸಂ. ಸಪ್ತಪರ್ಣಿ। 


20 


25 


46 


ಸಪ್ತಪಾತಾಲ 


ಸಪ್ತಪಾತಾಲ (ನಾ). ಅತಳ ವಿತಳ ಸುತಳ ತಲಾತಲ ರಸಾತಲ ಮಹಾತಲ 
ನತ್ತು ಪಾತಾಳಗಳೆಂಬ ಏಳು ಅಧೋಲೋಕಗಳು : ಲೋಕಾಲೋಕ 
ಪರ್ವತಕಥನ- ಸಪ್ತಪಾತಾಲ ಮತ್ತು ಅನಂತಗುಣವರ್ಣನ (ಭಾರದ. ೧೪೦). . [ಸಂ.1 
ಸಪ್ತಪುರಿ (ನಾ). ಅಯೋಧ್ಯೆ, ಮಧುರ, ಮಾಯಾ, ಕಾಶಿ, ಕಾಂಚಿ, ಅವಂತಿ 
ಮತ್ತು ದ್ವಾರಾವತಿಗಳೆಂಬ ಏಳು ಪ್ರಸಿದ್ಧ ತೀರ್ಥಕ್ಷೇತ್ರಗಳು : ನಾನು 
ಮುಕ್ತಿಸಾಧನವಾದಂಥಾ ಸಪ್ತಪುರಿಗಳನ್ನು ಸೇವಿಸಿದೆನು (ಕಾಶೀಮ. ೪೦-೫). [೫ಂ.] 
ಸಪ್ತಪ್ರಕೃತಿ (ನಾ). [ಚೈನ] ಕಷಾಯಚತುಷ್ಕ ಮತ್ತು ತ್ರಿವಿಧದರ್ಶನ 
ಮೋಹನೀಯಗಳೆಂಬ ಏಳು ಪ್ರಕೃತಿಗಳು : ತ್ರಿಕರಣ ದಿವ್ಕಾಂಜನದಿಂ ಸಕಳ 
ಪ್ರತ್ಮಕ್ಷಹೇತು ಸಮನಿಸೆ ಸಪ್ತಪ್ರಕೃತಿಪಟಳ ಕ್ಷಯಂ (ಖುಲ್ಲಿಪು ೧೪-೭೮); ಅನಂತಾನು 
ಬಂಧಿ ಕ್ರೋಧಮಾನಮಾಯಾ ಲೋಭಾಭಿಧಾನ ಕಷಾಯಚತುಷ್ಕಮುಂ ತ್ರಿವಿಧ 
ದರ್ಶನಮೋಹನೀಯಮುಂ ಎಂಬೀ ಸಪ್ತಪ್ರಕೃತಿಗಳ ಉಪಶಮದಿಂದ («ತತ್ತ್ವಪ್ರ ೭೯). 
1ಸ0.1 
ಸಪ್ತಭಂಗಿ (ನಾ). [ಜೈನ] ""ಒಂದು ಗುಣವನ್ನು ಒಂದು ಪದಾರ್ಥದಲ್ಲಿ 
ಆರೋಪಿಸಲು ಆ ಪದಾರ್ಥವನ್ನು ನಿರೂಪಿಸಬಹುದಾದ ಏಳು 
ಪ್ರಕಾರಗಳು'' (ಜೈನಕೋ. ೨೮೩): ಎರಡನೆಯ ಆಗಮವೆಂಬುದು . . . ಸಪ್ರಭಂಗಿ 
ಸಮಾಲಿಂಗಿತಮುಂ . . . ಅಪ್ಪುದು (ಚಾವುವು ೫); ಅಪಹಿಂಸಂ ಸಪ್ತಭಂಗೃನ್ವಿತ 
ಮಪವನರೋದೋದ್ದತಂ «ಚಂದ್ರಪು. ೧-೧೧). 


ಸಪ್ತಭಂಗೀನ್ಯಾಯ ಎ ವಾದ ಮಾಡುವಾಗ ಎಲ್ಲ ವಾದಿಗಳನ್ನು 
ಸುಧಾರಿಸುವುದು : ಸಪ್ತಭಂಗೀನ್ಮಾಯವೆಂದರೆ ವಾದಕಾಲದಲ್ಲಿ ಸಕಲವಾದಿಗಳನ್ನು 


ಸುಧಾರಿಸುವುದೆಂದು ಅಭಿಪ್ರಾಯ (ಒಂದಸಾ. ಖಾ). ಸಪ್ತಭಂಗೀರಹಸ್ಯ ಎ ಪ್ರಮಾಣ 
ನಯಗಳ ಮೂಲಕ ಉತ್ತರ ಹೇಳಿ ವಾದಿಗಳಿಗೆ ವಾದಿಸಲು ಅವಕಾಶ 
ಕೊಡದಿರುವುದು : ಪ್ರಮಾಣನಯಗಳಿಂದ ಉತ್ತರ ಹೇಳಿದರೆ ಮುಂದೆ 
ಅವಕಾಶವೇ ಇಲ್ಲ ... ಇದೇ ಸಪ್ತಭಂಗೀರಹಸ್ಕ (ಹಿಂದಸಾ. ೭೬). [ಸಂ.) 

ಸಪ್ತಭಯ (ನಾ). ೧. [ಜೈನ]ಇಹಲೋಕಭೀತಿ, ಪರಲೋಕಭೀತಿ, ಮೃತ್ಯುಭೀತಿ, 
ವೇದನಾಭೀತಿ, ಅಗುಪ್ತಿಭೀತಿ, ಅರಕ್ಸಾಭೀತಿ ಮತ್ತು ಅಕಸ್ಮಾತ್‌ಭೀತಿ 
ಗಳೆಂಬ ಏಳು ಬಗೆಯ ಭೀತಿಗಳು. ೨. ಏಳು ಬಗೆಯ ಭೀತಿಗಳಿಂದ 
ಕೂಡಿದವನು : ಅಪಗತಸಪ್ತಭಯನುಂ ಅಷ್ಟಮದಮಪೇತನುಂ ನವವಿಧಬ್ರಹ್ಮ 
ಚರ್ಯಾರ್ಜಿತನುಂ . . . ಆಕ್ಕುಂ ( ಚಾವುಪು ೬). [ಸಂ.1 

ಸಪ್ತಭೂಮಿಕ (ನಾ). ಏಳು ಅಂತಸ್ತುಗಳು : ಮಾಣಿಕ್ಕಹರ್ಮಾವಲೀವೃತಮು 
ದ್ಯೋತಿತ ಸಪ್ತಭೂಮಿಕಮನೇಕೋದಗ್ರಕೂಟಂ . . . ಚೆಲ್ವಾಯ್ತು ರಾಜಾಲಯಂ 
(ಆದಿಪು. ೬-೧೦೭). (|ಸಂ.) 

ಸಪ್ತಭೂಮಿಕೆ (ನಾ). [ಅದ್ವೈತ] ಶುಭೇಚ್ಛಾ, ವಿಚಾರಣಾ, ತನುಮಾನಸೀ, 
ಸತ್ತ್ವಾಪತ್ತಿ, ಅಸಂಸಕ್ತಿ, ಪದಾರ್ಥಭಾವನಾ ಮತ್ತು ತುರ್ಯಗಾ ಎಂಬ 
ಏಳು ಭೂಮಿಕೆಗಳು : ಸಪ್ತಭೂಮಿಕೆಗಳನು ತಿಳಿ ಪರವಸ್ತುವನ್ನು ಹೊಂದುವೊಡೆ 
ಮನಸ್ಸಿಗೆ ಸ್ವಸ್ತವಹ ಸೋಪಾನವಾಗಿರ್ಪವನುಕ್ರಮದಿಂದ (ಅಮೃತ. ೬-೫); ಅವರ 
ಬಳಿ ನಿರಲಂಬವದು ಕೇಳದರ ಬಳಿ ಸಾಧನಚತುಷ್ಟಯವದರ ಬಳಿಯಲಿ ಸಪ್ತ 
ಭೂಮಿಕೆಯೆನಿಪ ವಿವರವನು (ಜಾನಸಂ. ೨-೧೩). [ಸಂ. ಸಪ್ರಭೂಮಿಕ] 

ಸಪ್ತಮ (ಗು). ಏಳನೆಯ : ಕಟೌದು ಸಪ್ತಮಾವನಿಗಿಟೌದೋಂ (ಶಾಂತಿಪು ೫-೭೧). 

- [ಸಂ.1 

ಸಪ್ತಮತಾನ (ನಾ). ಏಳನೆಯ ಸ್ವರ; ಉಚ್ಚಸ್ವರ: ಹಾಲಹಕ್ಕಿಯು . . . 
ಉಚ್ಚಕಂಠದಿಂದ ಸಪ್ತಮತಾನದಲ್ಲಿ ಮಾತನಾಡಿಸುತ್ತಿದ್ದಿತು (ಕೋಹಿನೂ. ೩). (ಸಂ.] 

ಸಪ್ತಮದ (ನಾ). ೧. ಯೌವನ, ಕುಲ, ಸ್ತ್ರೀ, ಅನ್ನ, ದಾನ, ವಿದ್ಕಾ ಮತ್ತು 
ಉದ್ಯೋಗವೆಂಬ ಏಳು ಮದಗಳು. ೨. [ಗಜಶಾ]ಆಿನೆಯ ಏಳು 
ಮದಾವಸ್ಥೆಗಳು ; 1 ""ಗಜಮದಾವಸ್ಥಾನುಗತ ಗಜನಾಮಗಳು - ೭ : 
(ಅ) ಕಟಪೂರ್ಣಾ (ಪೂರ್ಣಕಟತಾ), ಆರ್ದ್ರಕಪೋಲಿತಾ (ಆರ್ದ್ರ 
ಕಪೋಲತಾ), ಭೂರಿದಾನ ( ಅಧೋನಿಬಂಧಾ ), ಗಂಧಚರಾ, ಕ್ರೋಧನೀ, 


35 


40 


45 


೮೩೨೮ 


ಮಾ LL 


ಸಪ್ತರ್ಧಿ 


ಅತಿಕ್ರಾಂತಾ, ಹೃಸನಾ (ಮಾತಂಗ. ೯-೧೨-೧೮). (ಆ) ಸಂಜಾತತಿಲಕಾ, 
ಆರ್ದ್ರಕಪೋಲಿಕಾ, ಅಧೋನಿಬಂಧಿನೀ ( ಅಧೋನಿಬದ್ಧಾ), ಗಂಧ 
ಚಾರಿಣೀ, ಕ್ರೋಧಧೀ (ಕ್ರೋಧನೀ), ಅತಿವರ್ತಿನೀ (ಪ್ರವರ್ತಿಕಾ), 
ಸಂಬಭಿನ್ನಮದಮರ್ಯಾದಾ (ಸಂಭಿನ್ನಕಪೋಲಾ, ಸರ್ವಕಾಲಿಕಾ) 
(ಯಶಸ್ತಿಲಕ-ಟಿ.ಜೆ.ವಿ. 1, ೮೧)'' (ಶ್ರೀವತ್ತ ೧೬೬). ೩. ಆನೆಯ ಏಳನೆಯ 
ಮದ : "ಸಪ್ತಮದಾವಸ್ದೆ' ಪರಾ. [೬0.1 
ಸಪ್ತಮದಾವಸ್ಥೆ (ನಾ). [ಗಜಶಾ]ಆನೆಯ ಏಳನೆಯ ಮದದ ಸ್ಥಿತಿ,- 
ಇರವು : ಆ ಮಹಾಮದೇಭಂ . . . ಒಂದು ದಿವಸಂ ಕ್ರೋಧಿನಿಯೆಂಬ ಸಪ್ತಮದಾ 
ವಸ್ಮೆಯಿಂದಾದ ಮನದ ಮಸಕದಿನಸವಸದೆ ನೆಲದ ನಾಲಗೆಯಂ ಕೀಟ್ವಂತೆ 
ಬಾಟ್ಲಂಬಮಂ ಕಿಟ್ಟು (ಚಂದ್ರಪು. ೯-೧೦೧ ವ). (ಸಂ. ಸಪ್ತಮದಾವಸ್ಥಾ। 
ಸಪ್ತಮಮದಾವಸ್ಥೆ (ನಾ). ಎ ಸಪ್ತಮದಾವಸ್ಥೆ : ಬಿರುದಿನ ತೊಡರುಣ 
ರುಣಿಸಲೇಳ್ದು ಸಪ್ತಮಮದಾವಸ್ಥೆಯಿಂ ಮುಂದುಗಾಣದೆ ಬಲ್ಲಂಬಮಂ ಮುಲೌದು 
- * - ಸಿಲ್ಕಿದರಂ ಸೀಳ್ದು (ರಾಜಶೇ ೬-೧೧ ವ). 1ಸಂ. ಸಪ್ತಮಮದಾವಸ್ಥಾ) 
ಸಪ್ತಮಲ (ನಾ). [ವೀಶೈ)ಮೋಹ, ಮದ, ರಾಗ, ವಿಷಾದ, ತಾಪ, ಶೋಕ 
ಮತ್ತು ವೈಚಿಂತ್ಯಗಳೆಂಬ ಏಳು ಮಲಗಳು : ಮೋಹಮದರಾಗ ವಿಷಾದ 
ತಾಪಶೋಕ ವೈಚಿಂತ್ಮವೆಂಬ ಸಪ್ತಮಲವಾವರಿಸಿ ಮತ್ತರಾಗಿ (ಪದಗೋ. ೨೩).  [ಸಂ.] 
ಸಪ್ತಮಾತೃಕೆ (ನಾ). ೧. ಬ್ರಾಹ್ಮೀ, ಮಾಹೇಶ್ವರೀ, ಕೌಮಾರೀ, ವೈಷ್ಣವೀ, 
ವಾರಾಹೀ, ಇಂದ್ರಾಣೀ ಮತ್ತು ಚಾಮುಂಡಾ ಎಂಬ ಏಳುಜನ ತಾಯಿಯರು: 
ಅಗ್ನಿಕನ್ನಿಕೆಯರಾದ ಬ್ರಾಹ್ಮಿ . . . ಚಾಮುಂಡಿಯರೆಂಬ ಸಪ್ತಮಾತೃಕೆಯರುಂ 
(ವಿವೇಕ. ೨೧೩); ನಿರುತ ಚೌಷಪ್ಪಿಕಳೆಗಳು ಸಪ್ತಮಾತೃಕೆಯರು . . . ಅಗಜೆಯನು 
ವಾಲ್ಕೆಸಿರ್ದರು (ನವಮೋ ೨೪-೬೯). ೨. ಒ೦ದು ಮಂತ್ರದ ಹೆಸರು : ಸಪ್ತಮಾತೃಕಾ 
- ೬. ಇತ್ಕಾದಿ ಮಹಾಮಂತ್ರಂಗಳಂ (ವಿವೇಕ. ೮೧). 1ಸಂ. ಸಪ್ತಮಾತೃಕಾ] 
ಸಪ್ತಮಿ (ನಾ). ೧. ಮಾಸದ ಶುಕ್ಲ ಮತ್ತು ಕೃಷ್ಣಪಕ್ಷಗಳ ಏಳನೆಯ ದಿನ: 
ಆ ಪಕ್ಸಂಗಳೊಳಗೆ . . . ರವಿಯಧಿದೇವತೆಯಾದ ಸಪ್ತಮಿ (ವಿವೇಕ. ೨೬೨). 
೨. [ವ್ಮಾಕ] ಒಂದು ವಿಭಕ್ತಿಯ ಹೆಸರು ; ಏಳನೆಯ ವಿಭಕ್ತಿ : ಪ್ರಥಮೆಗಂ 
- ಸಪ್ತಮಿಗಂ ಏಲಸಾಗಿ ಕಾರಕವಶದಿಂ ಪತ್ತುಗುಂ (ಶಮದ. ೯೩ ವೃತ್ತಿ); 
ವಿಷಯಾರ್ಥದಲ್ಲಿಯೂ ಸಪ್ತಮಿ ಬರುವುದು (ಕೈಪಿಡಿ. ೫೬). ಸಂ. ಸಪ್ತಮಾ] 
ಸಪ್ತಮಾವಿಭಕ್ತಿ (ನಾ). ಎ ಸಪ್ತಮಿ ೨ : ದಿಕ್ಕುಗಳನ್ನು ಹೇಳುವ ನಾಮವಾಚಕಗಳಿಗೆ 
ಸಪ್ತಮಾವಿಭಕ್ತಿಯಲ್ಲಿ ಎ ಎಂಬ ಪ್ರತ್ಮಯವು ಸೇರುತ್ತದೆ (ಮಧ್ಯಮ. ೬೦). (ಸಂ. 
ಸಪ್ತಮುಖ (ನಾ). ೧. ಏಳು ಮುಖಗಳು. ೨. ಏಳು ಕವಲುಗಳು. ೧, ೨: 
ಸಪ್ತಮುಖದಿಂದೆ ವಿಷೋನ್ನತಿಯಿಂದೆ ಭೋಗದೊಳ್‌ ತುಜುಗಿರವಿಂದೆ ಪೋಲ್ತುದು 
ಮಹಾನದಿ ರುಂದ್ರಫಣೇಂದ್ರರಾಜನಂ (ಕಾವ್ಮಸಾ. ೭೪೭ ಶೂದ್ರಕ). ([ಸಂ.) 
ಸಪ್ತರಸನ (ನಾ). ಕಾಳಿ, ಕರಾಳಿ, ಮನೋಜವೆ, ಸುಧೂಮ್ರವರ್ಣೆ, ಸುಲೋ 
ಹಿತೆ, ಉಗ್ರೆ, ಪ್ರದೀಪ್ರೆ ಎಂಬ ಬೆಂಕಿಯ ಏಳು ನಾಲಗೆಗಳಿಂದ 
ಕೂಡಿದವನು; ಅಗ್ನಿ : “ವಸುಸಿತೇತರಗತಿ ಸ್ವಾಹಾಪ್ರಿಯಂ ಸಪ್ತರಸನನಪ್ಪಿತ್ತಂ 
[ಪಾಠಾಂ. ಪ್ಟೀಕಂ). .. ವಿರೋಚನನೆನಿಕ್ಕುಂ'' (ಮಂಗರಾ. ೧೪-೬); ಸಪ್ತರಸನಾಶಾರ್ವರೀವರ 
ಸಪ್ತಸಪ್ತಿ ವಿರೋಚನಂಗಂ . . . ಅರ್ಪಿಸುವೆನಿಂದುಗ್ರಗರಳವ (ಬಸಪು. ೫೮-೪೦). 
(ಸಂ. ಸಪ್ತರಸನಾ। 
ಸಪ್ತರಾಶಿಕ (ನಾ). [ಗಣಿತ] ಗಣಿತದ ಒಂದು ವಿಧಾನ ; ಏಳು ಅಂಶಗಳಿಂದ 
ಲೆಕ್ಕ ಮಾಡುವುದು : ರಾಜಾದಿತ್ಮನ ಗಣಿತದಲ್ಲಿ ತ್ರಯಿರಾಶಿಕ . . . ಸಪ್ತರಾಶಿಕ, 
ಬೆಸ್ತಸಪ್ತರಾಶಿಕ (ವೃವಹಾ. ಅನುಬಂಧ. 1,೧೧). |ಸಂ.) 
ಸಪ್ತರ್ಧಿ (ನಾ). [ಜೈನ] ಬುದ್ಧಿ, ತಪಸ್ಸು, ವಿಕ್ರಿಯೆ, ಔಷಧಿ, ರಸ, ಬಲ ಮತ್ತು 
ಅಕ್ಷೀಣಗಳೆಂಬ ಏಳು ಯದ್ದಿಗಳು : ಭಾವನೆಯೊಳಾದ ಬುದ್ದಿತಪೋ 
ಎಕ್ರಿಯಾಷಧಿರಸ ಬಲಾಕ್ಷೀಣಾಭಿಧಾನ ಸಪ್ತರ್ಧಿಗಳೊಳಂ ನೆೇಲ್‌ದು (ಆದಿಪು ೬-೩೩ ವ); 
ಕ್ರಮದಿಂ ಸಪ್ತರ್ಧಿವೆತ್ತಶ್ರಮದಿನುಪಶಮಶ್ರೇಣಿಯಂ ಸಾರ್ದು (ಮಲ್ಲಿಘು. ೧೧-೫೭). 
[ಸಂ.] ` 


ಸಪ್ತರ್ಧಿಜ್ಞಾನ ೮೩೨೯ ಸಪ್ತಸ್ವದ 


ಸಪ್ತರ್ಧಿಜ್ಜ್ಞಾನ (ನಾ). ಏಳು ಯದ್ದಿಗಳಿಂದ ಉಂಟಾದ ಜ್ಞಾನ : ಅಂತು ಇಂತಿವು ಸಪ್ತವೈಸನಂಗಳ ವಿವರ (ಚನ್ನವ. ಕ. ೪೧೨-೮೭೨); ಸಪ್ತಧಾತು ಸಪ್ತ ವೃಸನಂಗಳ 
ದೀಕ್ಷಾಗ್ರಹಣಾನಂತರ ಸಮಯಸಮುತ್ಪನ್ನ ಸಪ್ತರ್ಧಿಜ್ಞಾನಚತುಷ್ಟಯಂ ಪ್ರಥಮಗಣ ಸಣ್ಣಿಸಿ (ಅಖಂಡೇ. ೧೯೩-೧೪). (ಸಂ.] 
ಧರನಾದಂ (ಆದಿಪು. ೧೦-೪೮ ವು. [ಸಂ.1 ಸಪ್ತವ್ಯಸನಿ (ನಾ). ಏಳು ವ್ಯಸನಗಳನ್ನುಳ್ಳವನು: ಕರಣಾದಿ ಗುಣಂಗಳ 
ಸಪ್ತರ್ಷಿ (ನಾ). ಎ ಸಪ್ತಯಷಿ : ಸಪ್ತರ್ಷಿಗಳು ಯಾರೆಂದರೆ ಮರೀಚಿ, ಅತ್ರಿ, ಮಲಛ್‌ದರು... ಶರಣರು ಸಪ್ತವ್ಯಸನಿಗಳಲ್ಲಾಗಿ (ಬಸವ. ೮೦೯). (ಸಂ. ಸಪ್ತವ್ಯಸನಿನ್‌] 
ಆಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ (ಜ್ಕೋತಿರ್ವಿ. ೨೪); ಸಪ್ತರ್ಷಿಗಳ | 5 |ಸಪ್ತಶರಧಿ (ನಾ). ಎ ಸಪ್ತಕೂಪಾರ : ಸಪ್ತಶರಧಿಪರಿವೃತಧರೆಯ ಸಿರಿಯ 
ಪತ್ನಿಯರಲ್ಲಿ . . . ಆರು ಯುಷಿಪತ್ನಿಯರೂ ಅಗ್ನಿದೇವನಿಗೆ ಮನಸೋತರು | ಸೊಬಗಜ್ಞಾತವಾಸಕ್ಕೆ ಪೋಗುತಿದೆ (ಹಚಕಾ. ೯-೧೦). (ಸಂ. 
(ನಕ್ಷತ್ರ. ೮... (ಸಂ.] ಸಪ್ತಶೈವ (ನಾ). ಅನಾದಿ, ಆದಿ, ಮಹಾ, ಅನು, ಅವಾಂತರ, ಪ್ರವರ ಮತ್ತು 
ಸಪ್ತರ್ಷಿಮಂಡಲ (ನಾ). [ಜ್ಯೋತಿ] ಪ್ರಸಿದ್ಧರಾದ ಏಳುಯಷಿಗಳ ಹೆಸರಿನಲ್ಲಿ ಅಂತರಶೈವಗಳೆಂಬ ಏಳು ಶೈವಗಳು : ತರುಣ ಕೇಳಾ ಸಪ್ತಶೈವಪ್ರಕಾರಮಂ 
ಕರೆಯುವ ಏಳುನಕ್ಷತ್ರಗಳ ಸಮುದಾಯ : ಶಶಿತಾರೆ ಸಪ್ತರ್ಷಿಮಂಡಲಂ ಪರಿವಿಡಿಯೊಳಂದು ಬಿತ್ತರಿಸುತಿರ್ದಂ (ಎೀಶೈಪು. ೭-೨-೩೫). [ಸಂ.] 
ಶ್ರುತಿಚಯಂ . . . ಎಲ್ಲರುಂ ರಕ್ಷಿಸಲಿ (ಶ್ರೀರಾಮಾ. ೮೫-೧೯೮).  [ಸಂ.] |10[ಸಪ್ತಶ್ರುತಿ (ನಾ). ಷ ಸಪ್ತನಾದ : ಷಡ್ಡಾದಿ ಸಪ್ತಶ್ರುತಿಗಳಿಂಪುಗೆ ಮಂದ್ರ 


ಸಪ್ತರ್ಷಿಸಮಾಜ (ನಾ). ವ ಸಪ್ತರ್ಷಿಮಂಡಲ : ಮಿಳಿರ್ದು ಪೊಳೆವ ಸಪ್ತರ್ಷಿ ; | ಮಧ್ಯಮತಾರ ವಿಶ್ರಮದ ಅತಿ ಮಧುರ ಮೃದುಗೀತಜಾತೋನ್ನತ ರಸದೊಳೊಡಗೂಡಿ 
ಸಮಾಜದಂತೆ ಸಂಚರಿಸಿ ಮಿಂಚುವಲಗುಗಳಿಂ (ಪುಷ್ಟಪು. ೫-೧೬ ವು. [ಸಂ] i § (uso). [to] 

ಸಪ್ತಲೆ, ಸಪ್ತಳೆ (ನಾ). ೧. ಒಂದು ಬಗೆಯ ಮಲ್ಲಿಗೆ ; ಏಳು ಸುತ್ತಿನ ಮಲ್ಲಿಗೆ; [ಸಪ್ತಸಪ್ಪಿ (ನಾ). ಇ ಸಪ್ತವಾರುವ ೨ ; ಸಪ್ತಸಪ್ತಿಯನಿಳಾಭಾಗಕ್ಕೆ ತರ್ಪೊಂದು 

ಇರುವಂತಿಗೆ: ಸಪ್ತಾಶೃಘನತೇಜ ಸಪ್ತ ಸೋಪಾನ ವರ ಸಪ್ತಲಾಸಿತಹಸನ ! ತೋಳ್ಳಲಮುಂ ಗರ್ವಮುಂ (ಪಂಪಭಾ. ೭-೭); ಸಪ್ತರಸನಾ ಶಾರ್ವರೀರವರ 

ಸಪ್ತಯುಗಜಗದಧಿಪ .'. . ಜಯ ಗುರುವೆ (ವೀಶೈಪು ೪-೨೦-೨); ತರುಎಲಾಸಿನಿಯಾದ [51 ಸಪ್ತಸಪ್ತಿವಿಲೋಚೆನಂಗಂ (ಬಸಪು. ೫೮-೪೦). [ಸಂ.] 


[| 

ಸಪ್ತಲೆ ನಿರುಕಿಸುತ್ತಿಹ ಜನರ ಮನವನು ಭರದೆ ಸೆಳೆಯುತ್ತದಕೆ ಹ |ಸಪ್ತಸಮುದ್ರ (ನಾ). ಎ ಸಪ್ತಕೂಪಾರ : ಸಪ್ರಸಮುದ್ರಮುದ್ರಿತ ಧರಾತಳಮಂ 
| 
pa] 


ಮಾಡಿದುದು (ಶ್ರೀರಾಚ. ೩-೪೨). ೨. ಸೀಗೆಯ ಪೊದರು. ಸಪ್ತಳೆ : ೧. “ಸಪ್ತಳಾ, ಬೆಸಕೆಯ್ಸು (ಪಂಪಭಾ. ೧-೧೪೯) ; ಸಪ್ತಸಮುದ್ರ ದಾಟಿ ಹೋಗುವುದು ? (ಇಪ್ಪಕ. ೨೭೦). 
ನವಮಾಲಿಕಾ - ಈ ೨ ಇರುವಂತಿ'' (ಹಲಾಯು. ೩೫-೫೪). [ಸಂ. ಸಪ್ಪಲಾ। | [ಸಂ.] 
ಸಪ್ತಲೋಕ (ನಾ). ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ, | |ಸಪ್ತಸಾಗರದಾನ (ನಾ). ಷೋಡಶಮಹಾದಾನಗಳಲ್ಲಿ ಒಂದು : ಷೋಡಶ 
ಮಹರ್ಲೋಕ, ಜನಲೋಕ, ತಪೋಲೋಕ ಮತ್ತು ಸತ್ಮಲೋಕವೆಂಬ |20| ಮಹಾದಾನಗಳನ್ನು ಮಾಡಬೇಕೆಂದು ಸಂಕಲ್ಪಿಸಿ .. . (೧೪) ಸಪ್ತಸಾಗರದಾನ (೧೫) 
ಏಳು ಊರ್ಧ್ವಲೋಕಗಳು: ಸೂರ್ಯಾದಿಗ್ರಹಗಳ ಮತ್ತು ಸಪ್ತಲೋಕಗಳ | | ರತ್ನಧೇನುದಾನ . . . ಮಾಡಿ ಸತ್ಕೀರ್ತಿಯಂ ಪಡೆದರು (ಮಹಾವಂ. ಓ ೧೦೧). ' 1೫೦.1 
ಸಂಸ್ಥಾನ (ಭಾರದ. ೪೦). (ಸಂ. ಸಪ್ತಸಾಧಾರಣ (ನಾ). [ಸಂಗೀತ] ರಾಗಜಾತಿಗಳಲ್ಲಿ ಒಂದು : ಶುದ್ಧ ಭಿನ್ನ 
ಸಪ್ತವಾರಿಧಿ (ನಾ). ಎ ಸಪ್ತಕೂಪಾರ : ಬೇಗದಲಿ ಮನವೊದಗಲಾಜದತಿ ಗೌಡ ಅಷ್ಟಸಾಧಾರಣ ಸಪ್ತಸಾಧಾರಣ ಷಟ್ಸ್ಟರವೆಂಬಾಲು ಜಾತಿಗಳು (ವಿವೇಕ. ೧೮೭). 
ನಿರ್ಗಮದ ಲಾಗಿಂಗೆ ಸಪ್ತವಾರಿಧಿ ನೆರೆಯವವ ನಿಲಿಸುವಾಗ ವಸುಧೆಯ ಮೇಲೆ [ಸಂ.] 
ನಿಲಲೊಲ್ಲೆವೆಂಬ ಸಂದ:ಹಕೊಳಗಾದ ತುರಗ (ಹಚಕಾ. ೫-೧೨). (ಸಂ. 25 | ಸಪ್ತಸೂತ್ರ (ನಾ). ಯಜ್ಞ ; ಯಾಗ : "" ಸತ್ರಂ ಸವಂ ಯಜ್ಞಮಧೃರಂ ಕ್ರತು 
ಸಪ್ತವಾರುವ (ನಾ). ಅಮೃತಸಂಭವ, ಬಾಷ್ಪಸಂಭವ, ವಹ್ನಿಸಮುದ್ಭವ, ಸಪ್ತಸೂತ್ರಂ ಮಖಂ . . . ಯಾಗಕೃತ್ಯಮೆನಿಸಿಕ್ಕು'' (ಮಂಗರಾ. ೭೭-೧೩). (ಸಂ.] 
ದೇವಸಂಭವ, ಅಂಡಸಮುದ್ಧವ, ಗರ್ಭಸಮುದ್ಭವ ಮತ್ತು ಸಾಮ್ನಾ | |ಸಹ್ನಸೋಪಾನ (ನಾ). [ವೀಶೈ![ಜಂಗಮರ ಸೇವೆಯ ಏಳು ಹಂತಗಳು; 
ಎಂಬ ಏಳು ವಿಧದ ಕುದುರೆಗಳನ್ನುಳ್ಳವನು; ಸೂರ್ಯ: ಪ್ರಮಥಗಣಮುಖ 1p ಜಂಗಮರನ್ನು ಕಂಡೊಡನೆ ವಿನಯದಿಂದ ಎದುರುಗೊಳ್ಳುವುದು, 
ಪಂಕರುಹ ಸಪ್ತವಾರುವಂ ಪ್ರಮಢಗಣಮಾನಸಸರೋವರಸ್ಮಿತ ಹಂಸ . ಸಾಷ್ಟಾಂಗನಮಸ್ಕರಿಸುವುದು, ಗದ್ದುಗೆಯಲ್ಲಿ ಕುಳ್ಳಿರಿಸಿ ಪಾದಪ್ರಕ್ಷಾಲನ 
ಪ್ರಮಥಗಣರಾಪ್ತರೆಂದಾ ಪ್ರಮಥರಗಲದಿಹ ಸಿದ್ದನಂಜೇಶ ಜಯತು (ಗುರುಚಾ. ೯-೧). ” ಮಾಡುವುದು, ಪಾದತೀರ್ಥವನ್ನು ತೆಗೆದುಕೊಳ್ಳುವುದು, ಅವರನ್ನು 
(ಸಪ್ತ 4 ವಾರುವ] ಅನ್ನಪಾನಾದಿಗಳಿಂದ ಸತ್ಕರಿಸುವುದು, ಮಿಕ್ಕ ಪ್ರಸಾದವನ್ನು ತೆಗೆದು 
ಸಪ್ತವಾಸರ (ನಾ). ಸೂರ್ಯ : ಶಾಂತ್ಮಭಿಷೇಕಪುರಸ್ಸರಂ ಪೂಜಾವಿಧಾನಮಂ ಕೊಳ್ಳುವುದು, ಅವರಲ್ಲಿ ಅನುಭಾವವನ್ನು ಬೆಸಗೊಳ್ಳುವುದು: ಸಪ್ಪಾಶ್ವ 


ಸಪ್ತವಾಸರಾವಸಾನಂಬರಂ ಮಾಡಲ್ಪಗುಳ್ಳುದುಂ (ಶಾಂತಿಪು. ೬-೨೮ವ). (ಸಂ.] ಘನತೇಜ ಸಪ್ರಸೋಪಾನವರ . . . ಶಿವಾಪ್ತ ಜಯಗುರುವೇ ಪರವೇ (ಎವೀಶೈಪು. 
ಸಪ್ತವಿಭಕ್ತಿ (ನಾ). [ವ್ಯಾಕ] ಪ್ರಥಮಾ, ದ್ವಿತೀಯಾ, ತೃತೀಯಾ, ಚತುರ್ಥೀ, ೪-೨೦-೨); ಇಂತೀ ಸಪ್ತಸೋಪಾನಂಗಳ ಬಲ್ಲ ಸದ್ಭಕ್ತಂಗೆ ಕೈಲಾಸ ಕರತಳಾಮಳಕವು 
ಪಂಚಮಾ, ಷಷ್ಠಿ ಮತ್ತು ಸಪ್ತಮಿಗಳೆಂಬ ಏಳು ವಿಭಕ್ತಿಗಳು: (ಅಖಂಡೇ. ೭೪-೪೬). [ಸಂ.] 


ಅವ್ಯಯಲಿಂಗಮೆಂಬುದು ಸಪ್ತಎಭಕ್ತಿಗಂ ಪುಂಸ್ತೀನಪುಂಸಕಲಿಂಗಕ್ಕಂ ಏಕವಚನ 
ದ್ವಿವಚನ ಬಹುವಚನವೆಂಬ ವಚನಕ್ಕಂ ಸರಿಯಾಗಿ ಇರ ತೆಅದೆ ಅರ್ಥಮಂ 
ಕುಡುಗುಂ (ಶಮದ. ನ. ೧೦೦ ವೃತ್ತಿ)... [ಸಂ.1 

ಸಬ್ತವ್ಯಸನ (ನಾ). ೧. ಸ್ತ್ರೀ, ದ್ಯೂತ, ಬೇಟೆ, ಕುಡಿತ, ವಾಕ್ಪಾರುಷ್ಕ, 
ದಂಡಪಾರುಷ್ಕ ಮತ್ತು ಅರ್ಥದೂಷಣ ಎಂಬ ಏಳುವ್ಮಸನಗಳು: ತಂದೆ 
ಪಡೆದ ಕಡವರಮಂ ಬಿಯಂಗೆಯ್ಕುತ್ತುಂ ಸಪ್ತವೃಸನಾಭಿಭೂತರಾಗಿ ನೆಗಟುತ್ತಿರೆಯಿರೆ 
(ವಡ್ಡಾರಾ. ೨-೧೬); ಸಪ್ತವ್ಮಸನಕ್ಕೆಐಗಿರೆ ರಾಜ್ಮಾಂತಮಾಗದಿರ್ಕುಮೆ ನರಕಂ | |ಸಪ್ತಸ್ಟರ (ನಾ). [ಸಂಗೀತ] ಷಡ್ಡ, ವೃಷಭ, ಗಾಂಧಾರ, ಮಧ್ಮಮ, ಪಂಚಮ, 
(ಆಜಪು. ೨-೧೦೭); ಇಳೆಯೊಡೆಯ ಜೂಜೆಂಬುದೀಗ ಸಪ್ತವ್ಮಸನದೊಳಗಣದು ಧೈವತ ಮತ್ತು ನಿಷಾಧಗಳೆಂಬ ಏಳು ಸ್ವರಗಳು ; ಷಡ್ಡ ವೃಷಭ ಗಾಂಧಾರ 
ಮುನಿಗಳಿಗಯೋಗ್ಯವೆನೆ (ವೀಶೈಪು. ೨-೧೩-೧೬). ೨. ತನು, ಮನ, ಧನ, ರಾಜ್ಯ, ಮಧ್ಯಮ ಪಂಚಮ ಧೈವತ ನಿಷಾಧಂಗಳೆಂಬ ಸಪ್ತಸ್ಟರಮುಮಂ (ಆಜಪು. ೪-೩೦ ವ); 
ವಿಶ್ವ, ಉತ್ಸಾಹ ಮತ್ತು ಸೇವಕವೆಂಬ ಏಳು ವ್ಯಸನಗಳು : ತನುವ್ಮಸನ |45| ದನಿಯ ಕೂಡಿಸಿ ಸಪ್ತತಂತ್ರಿಯ ಮುಗಿಪ ಮಧ್ಯಮ ಷಡ್ಡ ಪಂಚಮವೆನಿಪ 
ಮನವ್ಮಸನ ಧನವ್ಯಸನ ರಾಜ್ಯವ್ಯಸನ ವಿಶ್ವವೃಸನ ಉತ್ಸಾಹವ್ಮಸನ ಸೇವಕವೃಸನ ಸಪ್ತಸ್ವರವನಾಳಾಪಿಸಲು ಕ್ರಮದಿಂದ (ಕಾಶಿರಾ. ೪-೧೧). [ಪಂ.1 


ಸಪ್ತಸೋಮಸಂಸ್ಥೆ (ನಾ). ವೈದಿಕಪರಂಪರೆಯ ಸೋಮಯಜ್ಞದ ಅಗ್ನಿ 
ಷ್ಟೋಮ, ಅತ್ಮಗ್ನಿಷ್ಟೋಮ, ಉಕ, ಷೋಡಶೀ, ವಾಜಪೇಯ, 
ಅತಿರಾತ್ರ, ಅಪ್ತೋರ್ಯಾಮಗಳೆಂಬ ಏಳು ಅಂಗಗಳು: ದ್ವಿಜಕುಳ 
ತಿಳಕರ್ಸ್ಸಪ್ತಸೋಮಸಂಸ್ಥಾವಭೃತಾವಗಾಹನ ಫವಿತ್ರೀಕೃತಶರೀರರ್‌ (ಸೌಇಇ. ೫೫, 
40| ೭-೪; 1084); ಸಪ್ತಸೋಮಸಂಸ್ಥಾವಬ್ರಿತಾವಗಾಹನ ಪವಿತ್ರೋತ್ತಮಾಂಗರ್‌ 
(ಸೌಣಣ. 20, ೭೦-೮; 1108). [ಸಂ. ಸಪ್ತಸೋಮಸಂಸ್ಕಾ] 


SS SAS SN JE ER 


ಸಪ್ತಳೆ ೮೩೩೦ ಸಪ್ಪಳಿಗ 


ಸಪ್ತಳೆ “ಸಪ್ತಲೆ' ನೋ. | ಸಪ್ತಾಹತ (ನಾ). ಒಂದು ಸಂಖ್ಯೆಯನ್ನು ಏಳರಿಂದ ಗುಣಿಸಿದಾಗ ಬರುವ 
ಸಪ್ತಾಂಗ (ನಾ), [ರಾಜನೀ] ಸ್ವಾಮಿ, ಅಮಾತ್ಮ, ಸುಹೃತ್ತು, ಕೋಶ, ಬಲ, ಸಂಖ್ಯೆ: ಸಪ್ತಾಹತಮಂ ದ್ವಿತಿಯಾವಾಪ್ತಂಗೆಯ್ದುಲೌದುವಲೆ ದಿವಾರಾತ್ರಿಗಳಾ ಸಪ್ತಾಹ 
ರಾಷ್ಟ್ರ, ಮತ್ತು ದುರ್ಗ ಎಂಬ ರಾಜನ ಏಳು ಬಗೆಯ ರಾಜ್ಕಾಂಗಗಳು: ತಮಂ ಭಾಗಿಸೆ ಸಪ್ತಾವಿಂಶತಿಯಿನಲ್ಲಿ ನಿಂದುದು ಭಗಣಂ (ಜಾತಃ. ೨೪-೩೦). [ಸಂ.] 


ಅಬ್ದು ಕಿಡುಗುಂ ಸಪ್ತಾಂಗಂ (ಶಂಪಭಾ. ೪-೮) ; ರಕ್ತಿಸಿದನಿನ್ರೀ ಗಂಡಭೇರುಂಡ ಸೈನ್ಯ | ಸಪ್ತಾಹುತಿ (ನಾ). ಯಜ್ಞಯಾಗಾದಿಗಳಲ್ಲಿ ದೇವತೆಗಳಿಗಾಗಿ ಅಗ್ನಿಯಲ್ಲಿ 

ಬಲಂಬೆತ್ತಿರೆ ನಾರಸಿಂಹನೃಪನಾತ್ಮಾವಾಪ್ತ ಸಪ್ತಾಂಗವಂ (ಎಕ. ೪. ಬೇಲೂರು . ೧೯೩-೪೭ ; ಅರ್ಪಿಸುವ ಸಮಿತ್ತು, ಸಾಸುವೆ, ಅರಳು, ತುಪ್ಪ, ಹಾಲು, ಅನ್ನ ಮತ್ತು 

1160); ಲವಲವಿಕೆ ಮಿಗಲಿತ್ತು ಸಪ್ತಾಂಗವನು ಸಲಹುತ್ತಿರಲುಬೇಹುದು ಎಳ್ಳುಗಳೆಂಬ ಏಳು ಬಗೆಯ ಹವಿಸ್ಸು ,- ದ್ರವ್ಯಗಳು : ಸಮಿತ್ತು ಸಾಸುವೆ 

(ಕುವ್ಮಾಣ. ೩-೧೨೫). [ಸಂ.1 ಅರಳು ತುಪ್ಪ ಹಾಲು ಅನ್ನ ಎಳ್ಳು ಎಂಬ ಸಪ್ತಾಹುತಿಗಳಂ (ವಿವೇಕ. ೧೩೭). (ಸೆಂ.] 

ಸಪ್ತಿ (ನಾ). ಕುದುರೆ; ಅಶ್ವ : "ಅರ್ವಾ, ಗಂಧರ್ವ;  ಅಶ್ವಃ ಸಪ್ತಿ:... ವಾಹಃ- 
ಈ ೧೪ ಕುದಿರೆ'' (ಹಲಾಯು. ೭೨-೨೮೨). [ಸಂ.) 


s 


ಸಪ್ತಾನೀಕ (ನಾ). ಆನೆ, ಕುದುರೆ, ರಥ, ಪದಾತಿ, ವೃಷಭ, ಗಂಧರ್ವ ಮತ್ತು | 
ನರ್ತಕಿಯರೆಂಬ ಏಳು ಬಗೆಯ ಅಂಗಗಳಿಂದ ಕೂಡಿದ ಸೈನ್ಯ : ಹಸ್ತೃಶ್ವ 
ರಢಪದಾತಿವೃಷಭಗಂಧರ್ವನರ್ತಕೀಪ್ರಮುಖಸಪ್ತಾನೀಕಸಮೇತನುಂ (ಆದಿಪು. 
೬-೧೩ ವ); ಹಸ್ತ್ಯಶ್ಚರಥ . . . ಪ್ರಭೃತಿ ಸಪ್ತಾನೀಕಸಮೇತರಾಗಿ (ಸುಕುಮಾ. ೮-೬೬ ಮ). 

[ಸಂ.1 

ಸಪ್ತಾನೀಕಿನಿ (ನಾ). ಎ ಸಪ್ತಾನೀಕ : ಸಪ್ತಾನೀಕಿನಿಯಾಗಿ ಬಂದು ಬೆಸಕೆಯ್ವತ್ಮಂತ 
ದೈನ್ಶಂ ಮಹಾಸುಪ್ತಿಜಾನದಿನಾದ ಮೆಯ್ಕ ಮಜುಕಂ . .. ಜ್ಯಾಯಂಗುಪಾದೇಯಮೇ 
(ಮಲ್ಲಿಪು. ೧೩-೧೨೩). [0.1 

ಸಪ್ಪಾನ್ನ (ನಾ). ಏಳು ಬಗೆಯ ಅನ್ನ : ಸಪ್ತಾನ್ನಗಳ ದೈನಂದಿನ ಮರೆಯದೆ ಸದಾ 
ಗೋವಿಂದಗರ್ಪಿಸು ನಿರ್ಭಯದಿ ಮಹಯಜ್ಞವಿದೆಂದು (ಹಸಾರ. ೧೪-೧೫). . [ಸಂ.] 

ಸಪ್ಪಾಬ್ಲಿ (ನಾ). ಎ ಸಪ್ತಕೂಪಾರ : ಸಪ್ತಾಬ್ದಿಗಳನೊಂದಿನಂ ದಾಂಟಿ (ಚಬಪು. 
೪೭-೧೧); ಕಿರೀಟಿ ಪಿಡಿದಂ ದೇವದತ್ತಮಂ ಸಪ್ತಾಬ್ಹಿರಭಸಮೊಬ್ಬುಳಿಸುವಂತೆ 
ಮಾಟಾಡಿಸಿತು ಭೂಮಿಯಂ (ಜೈಮಿಭಾ. ೧೩-೪೩). ([ಸಂ.] 

ಸಪ್ತಾರ್ಚ (ನಾ). ೧. ಎ ಸಪ್ತರಸನ: ದಂಪತಿಗಳ್‌ ಸಪ್ತಾರ್ಚಿಯಂ ಮೂಜುಸೂಟ್‌ 
ಬಲವಂದು (ಪಂಪಭಾ. ೩-೭೫ವ); ಅಚ್ಚರಿಯನೇನೆಂಬೆನೈ ಸಪ್ಪಾರ್ಚಿಯಿತ್ತನು 
ವನವನಿಂದ್ರನ '(ಕುವ್ಮಾಆ. ೨೦-೧೯); ಸರ್ವಶುಚಿ ಸಪ್ತಾರ್ಚಿ ಸೂಡನದೊ ಪೊತ್ತಿದಂ 
ಪೊಗೆ ಸೂಸಿ (ಚಿತ್ರಾಂಗ. ೮೯-೨೪೭೦). ೨. ಸಪ್ತಯಷಿಗಳನ್ನು ಪೂಜಿಸುವವನು. 
೧, ೨; ಈ ಮಹಾಪುರುಷಂ . . . ಸಪ್ತಾರ್ಚಿಯಾಗಿಯುಂ ಹುತವಹನಲ್ಲು (ಜಗವ. 
೮-೧೦ ವ). [ಸಂ.ಸಪ್ತಾರ್ಚಿನ್‌) 

ಸಪ್ತಾರ್ಚಲೋಚನ (ನಾ). ಅಗ್ನಿನೇತ್ರ; ಶಿವ: ಬೇಶಾರ್ಕ ಸಪ್ತಾರ್ಚಿ 
ಲೋಚನಂ ಸರ್ವೇಶ (ಗುರುಚಾ. ೫-೬೯) ; ಸಪ್ತಾರ್ಚಿಲೋಚನನಂಘಫ್ರಿಕಮಲಗಳ ನೆನೆವುತೆ 
(ನವಮೋ. ೯-೩೧). ([ಸಂ.) 

ಸಪ್ತಾವರಣ (ನಾ). ಭೂಮಿ, ಜಲ, ಅಗ್ನಿ, ವಾಯು , ಆಕಾಶ, ಅಹಂಕಾರ 
ಮತ್ತು ಮಹತ್ತತ್ವ ಎಂಬ ಏಳು ಆವರಣಗಳು : ತನುಮನೋಬುದ್ಧಿಯ 
ಹಮುಚಿತ್ತವಿಜ್ಞಾತೃ ಘನಮಾಯೆಯೆಂಬವೀ ಕ್ರಮದಿಂದೆ ವನಿತೆ ಸಪ್ತಾವರಣಂ 
ಗಳೆನಿಪವು (ಪರಬೋ. ೫-೧೭-೨); ಎಸೆವ ಹಮ್ಮಿಂದಂ ಮಹತ್ತಿಂ ಪಸರಿಸಿದ 
ಸಪ್ತಾವರಣದಿಂದಾಯ್ತು ಮೂಲೋಕಂ (ಅಮೃತ. ೪-೧೫). [ಸಂ.] 

ಸಪ್ತಾವಸ್ಥೆ (ನಾ). ೧. [ಗಜಶಾ]ಆನೆಯ ಸಂಚಿತ, ತಿಲಕಿತ, ಆರ್ರ್ರಕಪೋಳಿತ, 
ಅತಿವರ್ತಿತ, ಅಧೋನಿಬಂಧನಿ, ಕ್ರೋಧಿನಿ ಮತ್ತು ಗಂಧಚಾರಿಣಿಗಳೆಂಬ 
ಏಳು ಮದಾವಸ್ಥೆಗಳು : ಆ ಪಟ್ಟಣದ ನರಸಿಂಗಮೊನೆಯರ ಪಟ್ಟದಾನೆ ಸಂಚಿತ 
» . ಗಂಧಚಾರಿಣಿಯೆಂಬ ಸಪ್ತಾವಸ್ತೆಯ ಮದದಿಂ ಮುಂದುಗಾಣದೆ (ನಂಬರ. ೨-೨೨). 
೨. ಮಾನವನ ಕಾಮವಿಷಯಕವಾದ ದಶಾವಸ್ಥೆಗಳಲ್ಲಿ ಏಳನೆಯದು; 
ಲಜ್ಜಾತ್ಕಾಗ ; ನಾಚಿಕೆಯಳಿಯುವುದು : ಸಪ್ತಾವಸ್ಥೆಯಡಸಿರ್ದರಂತೆ ತಬ್ಬಿಬ್ಬ | 40, ಸಪ್ಪಳ "ಸಪ್ಪುಳ್‌' ನೋ. 
ನಾಡುತ್ತ ಮಧುಪಾನದಬಲೆಯರೆಸೆದರು (ಚೇರಮ. ೮-೫). (ಸಂ. ಸಪ್ತಾವಸ್ನಾ! ಸಪ್ಪಳ್ಮ "ಸಪ್ಪಳ' ನೋ. 

ಸಪ್ತಾಶ್ವ (ನಾ). ಎ ಸಪ್ತವಾರುವ : ಚೈತ್ಕಾಲಯಂ ಮತ್ತಮಿತ್ತುದು ಸಪ್ರಾಶ್ವನ | |ಸಪ್ಪಳಿಗ (ನಾ). ಓಲಗ ಊದಿ ಶಬ್ದವನ್ನುಂಟುಮಾಡುವವನು : ಸಪ್ಪಳಿಗರು: 
ಸಪ್ತಸಪ್ರಿಗೆ ಸಮಗ್ರ ಪ್ರಗ್ರಹಾಶಂಕೆಯಂ (ಪಂರಾಮಾ. ೪-೧೨೯); ಸಪ್ತಾಶ್ವನುದಯಮಾದಡೆ ಇವರು ಕಾನಡಾಜಿಲ್ಲೆಯಲ್ಲಿ ಮಾತ್ರ ಇರುತ್ತಾರೆ .. . ಇವರ ಮುಖ್ಯ ಹೋರೆಯು 
ರಾಮಗಭಿಷೇಕಮಪ್ಪುದು (ವೆಂಕಾರಾ. ೨-೩-೨೮). 1ಸಂ.) ಬಜಂತ್ರೀ ಊದುವುದೆ (ಕಭಾಗೆ. ೧೯೭); ಈ ಮೋಗೇರರು ಎಣ್ಣೆ ತೆಗೆಯುವ ವೃತ್ತಿಯಿಂದ 

ಸಪ್ತಾಹ (ನಾ). ಏಳುದಿನಗಳ ಅವಧಿ ; ವಾರ : ಗಾಯನಸಮಾಜದಲ್ಲಿ ಸಂಗೀತ |45 ಗಾಣಿಗರೆಂಬುದಾಗಿಯೂ, ಸಂಗೀತದ ಕಸುಬಿನಿಂದ ಸಪ್ಪಳಿಗರೆಂಬುದಾಗಿಯೂ . . . 
ಸಪ್ತಾಹ ನಡೆಯುತ್ತಿದೆ (ರೂಢಿ). (ಸಂ.] ಕರೆಯಲ್ಪಡುತ್ತಾರೆ (ತುಳುನಾ. ೨೨೪). [ಸಪ್ಪಳು (ಆ ಸಪ್ಪುಳ್‌) 4 - ಇಗ] 


10, ಸಪ್ತೋಪಾಯ (ನಾ). (ಶತ್ರುಗಳನ್ನು ಜಯಿಸಲು ಅನುಸರಿಸುವ) ಸಾಮ, 
ದಾನ, ಭೇದ, ದಂಡ, ಮಂತ್ರ , ಔಷಧಿ , ಇಂದ್ರಜಾಲಗಳೆಂಬ ಏಳು 
ಉಪಾಯಗಳು. (ಸಂ. 

ಸಪ್ತೋರ್ವಿ (ನಾ). ಎ ಸಪ್ತಲೋಕ : ಬಿಲ್ಲುಂ ಮೂಯಿಂ ಮೊಳನರೆಗೇಣ್‌ 


ಸಪ್ತೋರ್ವೀವಳಯಂಬರಂ (ಶಾಂತಿಪು. ೭-೮೮).  [ಸಂ. ಸಪ್ಪೋರ್ವೀ ] 


15 - "ಸಪ್ಪೆ' ನೋ 
ಸಪ್ಪು "ಸರುಪ' ನೋ. 
ಸಪ್ಪಂಗ (ನಾ). ಒಂದು ಬಗೆಯ ಸಸ್ಕೆ : ""ಪತಂಗ, ಸಪ್ಪಂಗ'' (ಮೈಔಿಗಿ ೧೫-೨೭೩). 


(7) 
ಸಪ್ಪಗೆ (ಅ). ೧. ಉಪ್ಪು ಅಥವಾ ಕಾರವಿಲ್ಲದೆ ; ರ:ಚಿಯಿಲ್ಲದೆ : ಈ ದಿನ ಸಾರು 
ಸಪ್ಪಗಿದೆ (ರೂಢಿ). ೨. (ಆಲಂ) ಉತ್ಸಾಹವಿಲ್ಲದೆ : ಕಳಾಹೀನವಾಗಿ' : ಅಕ್ಕ 
ಹೇಳಿದಳು, ನೀನೇನೋ ಸಪ್ಪಗಿದೀ ಅಂತ (ನಡೆದಾ. 1 : ೭); ಮುಖ ಸಪ್ಪಗೆ 
ಮಾಡಿಕೊಂಡು . . . ನೋಡತೊಡಗಿದ (ಹೊಸಕ್ಸಿ. ೧೨೨). 
ಸಪ್ಪಗಾಗು ಎ ಉತ್ಸಾಹವಿಲ್ಲವಾಗು ; ಕಳಾಹೀನವಾಗು : ರಾಜವೈದ್ಧೆನ 
ಮೋರೆ ಸಪ್ಪಗಾಯಿತು (ಮಣಿಸ. ೧೯) ; ಮದುವೆಯ ಸಾಲವೆಂದೊಡನೆ ಪದ್ಮಾವತಿಯ 
ಮುಖ ಸಪ್ಪಗಾಗುವುದು (ಅಶೋಕ. ೧೯). ([ಸಪ್ಪೃ (ಸಪ್ಪೆ) *- - ಅಗೈ) 
ಸಪ್ಪಟೆ, ಸಪ್ಪಡಿ (ನಾ). ರುಚಿಯಿಲ್ಲದುದು : ಸಪ್ಪಟೆಯನುಂಡರೇನೋ ಸ್ತ್ರೀಯರ 
ಅಪ್ಪುಗೆ ಬಿಡದನ್ನಕ್ಕರ (ವಚಶಾ. 1. ೩೧೭). ಸಪ್ಪಡಿ : ಸಪ್ಪಡಿ ಮೆಲುವಾಗ ಉಪ್ಪಿನ 
ಯೋಚನೆ ಉಪ್ಪು ದೊರೆತಾಗ ಸೊಪ್ಪಿನ ಯೋಚನೆ (ಮೋಕ್ಷದೀ. ೪೯-೪). 
[ದೇ ॥8 ಮಲ. ಚಪ್ಪಟ್ಟ ; ತುಳು. ಚಪ್ಪಟು ; ತೆಲು. ಚಪ್ಪಿಡಿ ; ಗಡಬ. ಸಪ್ರೇಟಿ] 
ಸಪ್ಪಡಿ "ಸಪ್ಪಟೆ' ನೋ. 
ಸಪ್ಪದ (ನಾ). ದುಂಬಿ ; ಭ್ರಮರ : ಸಿಪ್ಪಿಟ್ಟು ಕರೆದುಕೊಂಡುವು ಸಪ್ಪದಮು [ಪಾಠಾಂ. 
ಸಪ್ಪಾದು, ಉಪ್ಪಾದು] ಪ್ಪಳದಿನೊಚೆವ ನಜುವಂಡುಗಳಂ (ಲೀಲಾವ. ೯-೮೬). 
[« ಸಂ. ಷಟ್ಪದ] 
ಸಪ್ಪನೆ, ಸಪ್ಪಾನೆ (ಅ). ಎ ಸಪ್ಪಗೆ ೧: ಉಪ್ಪು ಸಪ್ಪನೆಯಕ್ಕು ಕರ್ಪುರವು ಕರಿದಕ್ಕು 
- . . ಶ್ರವಣ ತಾ ತಪ್ಪಾಡಿದಂದು (ಸರ್ವಜ್ಞ. ೧೦೧೭). ಸಪ್ಪಾನೆ : ಉಪ್ಪಿಲ್ಲದ ಪಾರಕ್ಕಿನ 
ಸಪ್ಪಾನೋಗರದೊಳಾಮ್ಲವೇಲ್‌ದ ಕಳಿಯಂ ತಪ್ಪದೆ ಕಲಸಿಕ್ಕೆ (ಪ್ರುಣ್ಯಾಸ್ರ. ೩-೯೬). 
ಸಪ್ಪಸಪ್ಪನೆ (ದ್ವಿರುಕ್ತಿ) : ಸಪ್ಪಸಪ್ಪನೆ ರಸಂ (ಶಮದ. ೧೯೩ ಪ್ರಯೋ). 
[ಸಪ್ಪ ( ಸಪ್ಪೆ) ೬ - ಅನೆ) 
ಸಪ್ಪಳ್‌ "ಸಪ್ಪುಳ್‌' ನೋ. 


25 


35 


ರಾ: 


ಸಪ್ಪಳು 


ಸಪ್ಪಳು "ಸಪ್ಪುಳ್‌' ನೋ. | 

ಸಪ್ಪಾನೆ "ಸಪ್ಪನೆ' ನೋ. 

ಸಪ್ಪುರಿ (ನಾ). ಗಟ್ಟಿಯಾಗಿರದ ದಾರ ; ಸಪ್ಪೆದಾರ ; ಸಪ್ಪೆನೂಲು : 
ಮನೆಯ ದ್ವಾರಮಂ ಪೊಕ್ಕು . . . ಸಪ್ಪುರಿಯ ದಾರವಂ ಮುಪ್ಪುರಿಯಂ ಮಾಡಿ 
(ಕರಚಾ. ೨-೨೧ ವ). [ಆ ಸಪ್ಪೆ + ಹುರ್ಮಿ (< ಪುರ್ಮಿ)] 

ಸಪ್ಪುಳ್‌, ಸಪ್ಪಳ್‌, ಸಪ್ಪಳ, ಸಪ್ಪಳು, ಸಪ್ಪುಳ, ಸಪ್ಪುಳು, ಸೊಪ್ಪುಳ್‌, 
ಸೊಪ್ಪುಳ (ನಾ). ಶಬ್ದ; ಸದ್ದು; ದನಿ : ನಸುಮುಚ್ಚಿದ ವಿಲೋಚನದಿನಿಳಿದು | | 
ಪರ್ಮೊಲೆಯ ಕೆಲದೊಳ್ಳನಿವ ಕಣ್ಬನಿಯ ಸಪ್ಪಳ್ಗೆ ಪೆರ್ವಳಿಸಿ ಬಳಲಿದೆ ಕಂಪಿಸುವಳ್‌ 
(ವರ್ಧಪು. ೪-೫೮ ವ) ; ಬಂದನೊ ಬಬ್ರುವಾಹನಂ ಸಪ್ಪುಳಿದು ಪೊಸತೆತ್ತಣದೊ ಸೈನ್ಯಮೆನೆ | 
(ಜೈಮಭಾ. ೨೫-೧೨). ಸಪ್ಟಳ್‌ : '"ಸಪ್ಪಳುಲಿಯು ಗಾವಳಿ ಮಿಗೆಯಬ್ಬರಮುಂ ಧ್ವನಿ 
ಆವಿವರರಿಂ'' (ಕವಕ. ೧೧೭). ಸಪ್ಪಳ : ಬೀಸುವ ಕಲ್ಲ ಸಪ್ಪಳಕ್ಕೆ ಕೈಬಳೆಗಳ 
ರುಣತ್ಕಾರ ಕೂಡಿಸಿ (ಕನ್ನಡಾ. ೭೫); ಅದರ ಸಪ್ಪಳ ಮಾರ್ದನಿಸುತ್ತಿತ್ತು ಸುಂದರಿಯ 
ಕಿವಿಯಲ್ಲಿ (ಹಳ್ಳಹಾ. ೧೧೮). ಸಪ್ಪಳು : "ಸಪ್ಪಳಿಗ' ಪರಾ. ಸಪ್ಪುಳ : ಮುಂದೆ ಬರ್ಪ 
ವಿಕ್ರಮಾರ್ಜುನನ ಪಾದಾಭಿಘಾತದೊಳುಚ್ಚಳಿಸುವ ನೀರ ಸಪ್ಪುಳಮಂ ed) 
(ವಂಪಭಾ. ೩-೩೩ ವ); ರುಣರುಣಸಪ್ಪುಳದೊಂದಿಗೆ ಹಣವೆಲ್ಲ ಗೌಡರುಡಿಯನ್ನು |15 
ಸೇರಿತು (ಹಬ್ಬಬ. ೫೩). ಸಪ್ಪುಳು : ಓತು ಪದಗಳ ಸಪ್ಪುಳಾಗದ ರೀತಿಯಲಿ ನಡೆತಂದು 
ಕಂಡನು (ಉತ್ತಕ. ೩೩-೩೪); ಕಂಠದುಲಿ ಸಪ್ಪುಳಾಗದಂತೆ ಮಾರನುರುಬೆಯ ತೀರ್ಚಿ 
ಮನೆಗೆ ಕಳುಪುವುದು (ವಂಕಾರಾ. ೫-೨-೪೧). ಸೊಪ್ಪುಳ್‌ : ಎನ್ನ ಪಾಪಕರ್ಮನ 
ಕತದಿಂದಮಾನಿಮಗಮಾಯಿರವಾದುದೆ ಸಿಂಧುನಂದನಾ ಎಂದು ಪಶ್ಚಾತ್ತಾಪಂಗೆಯ್ಕುತುಂ 
ಮುಂಬರ್ಪ ತನ್ನ ಮೊಮ್ಮನ ಕಾಲ ಸೊಪ್ಪುಳಂ ಕೇಳ್ದು (ಗದಾಯು. ೫-೪೦ ವ); ನೆಲಗಟ್ಟಿನ 
ಪಲಗೆಯನಪ್ಪಳಿಸಿದ ಸೊಪ್ಪುಳಂ ಕೇಳುತ್ತೆ (ಚಕವಂ. ೭೪-೬). ಸೊಪ್ಪುಳ : 8). 

" [ದೇ॥ ತೆಲು. ಚಪ್ಪುಡು.) 


ಆ 


5 


| 
| 


ಸಪ್ಪುಳ, "ಸಪ್ಪುಳ್‌' ನೋ. 

ಸಪ್ಪುಳು "ಸಪ್ಪುಳ್‌' ನೋ. 

ಸಪ್ಪೆ, ಚಪ್ಪೆ, ಸಪ್ಪ (ನಾ). ೧. ರುಚಿಯಿಲ್ಲದುದು : ಉಪ್ಪ ಬಿಟ್ಟು ಸಪ್ಪೆಯ 
ನುಂಡರೆ ಅದು ಮನದ ಹೇಸಿಕೆಯಲ್ಲದೆ ದೃಢವ್ರತವಲ್ಲ (ಮಡಿಮಾ. ೧೮-೩೩); ನಿಸ್ಪೃಹದ 
ಸಪ್ಪೆಯೇ ಹದಿಮೂಲನೆಯ ಶೀಲವೈ (ವೀಶೈಪು. ೭-೧೬-೩೭) ; ಉಪ್ಪು ಸಪ್ಪೆಯಾದರೂ 
ಖಾರ ಬಿಡದು (ಗಾದ). ೨. (ಆಲಂ) ಉತ್ಸಾಹವಿಲ್ಲದುದು ; ನೀರಸ 
ವಾದುದು: ರಾಜಕುಮಾರಿಯು ಸಪ್ಪೆಯ ಮುಖ ಹಾಕಿಕೊಂಡು ಕುಳಿತಿದ್ದಳು 
(ಪಂಚಾಮ್ಯ. ೧೦೧); ಸಾತ್ವಿಕನನ್ನೂ ಉಪಶಾಂತನನ್ನೂ ಕಂಡರೆ ಅವನು "ಸಪ್ಪೆ'ಯೆಂದು 
ಅವರಿಗೆ ತಿರಸ್ಕಾರ (ಬಂಕಿಮ. ೨೦೯). (ಗು). ೩. ಕಟುವಲ್ಲದ ; ತೀಕ್ಷ್ಣವಲ್ಲದ : 
ಸಪ್ಪೆಔಷಧವನ್ನು ಕೊಟ್ಟು (ದೇವೀಚ್‌. ೫೬). ೪. (ಆಲಂ) ನೀರಸವಾದ; ಶುಷ್ಕ: 
ಸಪ್ಪೆಕವಿ ರಸಭರಿತ ಕವಿರಾಜನಪ್ಪನೇಂ (ಪರಶು. ೧-೧೮); ಸಪ್ಪೆ-ಬಾಳುವೆಗಿಂತ ಉಪ್ಪು 
ನೀರೂ ಲೇಸು (ಗೀ. ೧-೧೭). ಚೆಪ್ಪೈ: (8). ಸಪ್ಪ್ಯ: ೧. "ಸಪ್ಪಗೆ', "ಸಪ್ಪನೆ' ಪರಾ. 

ಸಪ್ಪೆಜೀವನ ಎ (ಆಲಂ) ನೀರಸವಾದ ಬಾಳು ; ಶುಷ್ಕಜೀವನ: ಏನು 

ದುಡಿಯದ ಸಪ್ಪೇಜೀವನ ತೀರ ವೃರ್ಥದ ಜೀವನ (ಎಜದ. ೧-೧). ಸಪ್ಪೆಮುಖ = 
(ಆಲಂ) ಗೆಲುವಿಲ್ಲದ ಮುಖ ; ಪೆಚ್ಚುಮುಖ : ರಮಾ ಸದಾ ಸಪ್ಪೆಮುಖವನ್ನು 
ಹಾಕಿಕೊಂಡಿರುವವಳಲ್ಲ (ದೂರಸ. ೪೩). ಸಪ್ಪೆಮೋರೆ ಸಪ್ಪೆಮುಖ 
ಸಂಕಪೂಜಾರಿಯೂ . . . ಮಂಗಳದಾಸನೂ ಸಪ್ಪೆಮೋರೆ ಹಾಕಿಕೊಂಡು 
ಜನಸಮೂಹದ ಮಧ್ಯೆ ನುಣುಚಿಕೊಂಡು ಹೋಗುತ್ತಿದ್ದರು (ಪಂಜಪಂ. ೨೨೭). 
(ದೇ. ॥ತಮಿ. ಚಪ್ಪೈ ; ಕೊಡ. ತುಳು. ಚಪ್ಪೆ; ತೆಲು. ಚಪ್ಪ ; ನಾಯ್ಕು, ಸಪ್ಪೆ ; ಪರ್ಜಿ. ಚಪ್ರೆ; 
ಗದಬ, ಸಪ್ರಾ, ಸಪ್ರೆ] 

ಸಪ್ಪೆಗರೆ (ಕ್ರಿ). ರುಚಿಯಿಲ್ಲದಾಗು ; ಸಪ್ಪೆಯಾಗು : ಕೈಗೆ ಕಾಫಿ ತಿಂಡಿ ಬರಲಿಲ್ಲ. 
ಬಾಯಿ ಸಪ್ಪೆಗರೆಯುತ್ತಿತ್ತು (ಗಂಗಾಳ. ೪). (ಸಪ್ಪೆ ಕರೆ] 

ಸಪ್ಪೆತನ (ನಾ). ನಿರುತ್ಸಾಹ; ಬೇಸರ: ತನಗೆ ಈ ಸಪ್ಪೆತನದ ಕಾರಣ ತಿಳಿದವನಂತೆ 
ಅವನೇ ಸಮಾಧಾನ ಹೇಳಲಾರಂಭಿಸಿದ (ಆಲಹೂ. ೮೨). (ಸಪ್ಪೆ 4 - ತನ] 


೪ 
ಅ 


45 


EE 


೮೩೩೧ 


ಸಪ್ರಾಣಿಸು 


ಸಪ್ಪೆತುಪ್ಪ "ಸಪ್ಪೆದುಪ್ಪ' ನೋ. 

ಸಪ್ಪೆದಾರ (ನಾ). ಹೂವು ಕಟ್ಟುವುದು ಮೊದಲಾದುವಕ್ಕೆ ಉಪಯೋಗಿಸುವ 
ಗಟ್ಟಿಯಾಗಿರದ ದಾರ ; ಟೊಳ್ಳುದಾರ : ಅಂಗಡಿಯಲ್ಲಿ ಒಂದು ಉಂಡೆ ಸಪ್ಪೆದಾರ 
ತೆಗೆದುಕೊಂಡು ಬಾ (ರೂಢಿ). (ಸಪ್ಪೆ - ದಾರ; 

ಸಪ್ಪೆದುಪ್ಪ, ಸಪ್ಪೆತುಪ್ಪ (ನಾ). ಉಪ್ಪು, ಅರಿಸಿನ, ಮೆಂತ್ಯದ ಪುಡಿ ಇತ್ಕಾದಿ 
ಸಂಭಾರ ಹಾಕದೆ ಕಾಯಿಸಿದ ತುಪ್ಪ : ವಡವಾರದ ಸೊಪ್ಪು ೧ ಹಿಡಿ... . 
ಸಪ್ಪೆದುಪ್ಪದಿಂ ಮೆಲ್ಲಲು ಹೊಟ್ಟೆರಕ್ತಂ ಮಾಣ್ಣುಂ (ಸಕವೈೆ. ೩೧೧). ಸಪ್ಪೆತುಪ್ಪ: 
ದೇಹಾನುಗುಣವಾಗಿ ಸಪ್ಪೆತುಪ್ಪ ತೆಗೆದುಕೊಳ್ಳೆ ಶರೀರವು ಪುಷ್ಟಿಯಹುದು 
(ಸಕವೈ. ೧೧೭). (ಸಪ್ರೆ * ತುಪ್ಪ) 

ಸಪ್ಪೆನಗೆ (ನಾ). (ಆಲಂ) ನೀರಸವಾದ ನಗೆ ; ಶುಷ್ಕನಗೆ: ನೀರ್ಗೆಂಪು 
ತುಟಿಯಲ್ಲಿ ಸಪ್ರೆನಗೆ ಹರವುತಿದೆ (ಗಂಗಾವ. ೬೧-೧೩) ; ಸವೆದು ಸಣಕಲಾಗಿ 
ಬಿಳಿಚಿಕೊಂಡಿದ್ದ ಸಪ್ಪೆನಗೆಯ ಮಗುವನ್ನೆಶ್ತಿಕೊಂಡಿದ್ದ ಹೆಂಗಸೊಬ್ಬಳು ಮಕ್ಕಳ ಹಿಂದೆ 
ನಿಂತಿದ್ದಳು (ಪುನರು. ೨೮೨). (ಸಪ್ಪೆ 4 ನಗೆ] 

ಸಪ್ಪೆನೂಲು (ನಾ). ಎ ಸಪ್ಪೆದಾರ : ಸಪ್ಪೆನೂಲು ಮುಗಿದು ಹೋಗಿದೆ (ರೂಢಿ). 

[ಸಪ್ಪೆ 4 ನೂಲ್ಕು (ಆ ನೂಲ್ಮ್‌)| 

ಸಪ್ಭ್ಫಳ, ಸಪ್ಪಳ್ಳ (ನಾ). ಒಳ್ಳೆಯ ಫಲ ; ಸತ್ಫಲ : ಮೇಲಣ ತತ್ವಕ್ಕೆ ಫತ್ವಂ - ಸತ್ಫಲ 
-ಸಪ್ಪಳ (ಶಮದ. ೨೬೫ ಪ್ರಯೋ) ; ಸಪ್ಪಳ : ಸಪ್ಪಳಮಾದುದು ಕೆಳೆಯೆಂದುಪ್ಪಳಮಂ 
ಚಂದ್ರನಬ್ಹಮಂ ರವಿಬಿಂಬಂ ಒಪ್ಪಿರೆ ಪರಾಗಪರಿಮಳಮೊಪ್ಪುಗುಮಾ ನಗದ 
ನೆತ್ತಿಯಬ್ದಾಕರದೊಳ್‌ (ಲೀಲಾವ. ೭-೧೦೮); ಸತ್ಸಲ, ಸಪ್ಪಳ; ವೃಷಭ, ಬಸವ 
(ಶಬ್ದಾನು. ೧೬೦ ವ್ಯಾಖ್ಮಾ). [ವ ಸಂ. ಸತೃಲ] ` 

ಸಪ್ರಪಂಚಂ (ಅ). ಸವಿವರವಾಗಿ : ಖಚರಪತಿಯನೆಯ್ತೆ ತತ್ಪುಪಂಚಮಂ 
ಸಪ್ರಪಂಚಮಂಾಿಪಿ (ಆದಿಪ. ೨-೪೫ ವ) ; ಕಂಡ ಕನಸುಗಳೆಲ್ಲಮಂ ಸಪ್ರಪಂಚಮಲಬ್‌ಪಿ 
(ಚಾವೂಪು. ೧೬). [ಸಂ.] 

ಸಪ್ರಮಾಣ (ನಾ). ಆಧಾರಸಹಿತವಾದುದು ; ಪ್ರಮಾಣದಿಂದ ಕೂಡಿದುದು : 
ಇವಕ್ಕೆ ಏನು ಆಧಾರವೋ ಇವು ಎಷ್ಟು ಸಪ್ರಮಾಣವೋ ತಿಳಿಯದು (ಬಂಕಿಮ. 
೧೬ ಮುನ್ನುಡಿ); ನಾನು ಪ್ರತ್ಯಕ್ಷವಾಗಿ ಕಂಡಿಲ್ಲವಾದರೂ ಹೇಗಿರಬೇಕೆಂದು ಸಪ್ರಮಾಣ 
ವಾಗಿ ಊಹಿಸಿದ್ದೇನೆ (ದೇಕನೈ. ೩೩). ([ಸಂ.) 

ಸಪ್ರಯಾಸ (ಅ). ೧. ಆಯಾಸದಿಂದ ಕೂಡಿ; ದಣಿವು ಹೊಂದಿ. 
೨. ಪ್ರಯತ್ನಪೂರ್ವಕವಾಗಿ: ಅವಳು ಸಪ್ರಯಾಸವಾಗಿ ಕೋಪಾಶ್ರುಗಳನ್ನು 
ನುಂಗಿಕೊಂಡು . . . ಓಡಿಹೋದಳು (ಪುನರು. ೩೨೪). ಸಂ.) 

ಸಪ್ರಯಾಸಂ (ಅ). ಎ ಸಪ್ರಯಾಸ ೧ : ನರರ ಮೇಲುರ್ಬಿ ಕಬ್ಬಂಗಳಂ ಬಿತ್ತರಿಸುತ್ತಂ 
ಸಪ್ರಯಾಸಂ ಕ೭ತೆಲರಕಟಾ ಕಬ್ಬಿಗರ್‌ ಕೆಟ್ಟುಪೋದರ್‌ (ರಾಜಶೇ. ೧-೧೯). 

|< ಸಪ್ರಯಾಸ] 

ಸಪ್ರವೀಚಾರ (ನಾ). [ಜೈನ] ಇಂದ್ರಿಯಜನ್ಮವಾದ ಸೌಖ್ಯ : ಸಮಧಿಗತಮಾನ 
ಸಾಮೃತಾಹಾರರುಂ ಸಪ್ರವೀಚಾರಾನಂತಗುಣನಿಷ್ಟೃವೀಚಾರಸುಖರುಂ . . . ಸುಖ 
ಮಿರ್ಪಿನಂ (ಚಾವೂಪು ೩೧). "ನಿಷ್ಟುವೀಚಾರ' ಪರಾ. [ಆ ಸಂ. ಸಪ್ರವಿಚಾರ) 

ಸಪ್ರಸಾದವಚನ (ನಾ). ಅನುಗ್ರಹಪೂರ್ವಕವಾದ ಮಾತು : ದವನಕನಂ 
ಸಪ್ರಸಾದವಚನಂಗಳಿಂ ಸಂತಸಂಬಡೆ ನುಡಿದು (ಪಂಚತಂ. ೫೮-೨). (ಸಂ.] 

ಸಪ್ರಾಣ (ನಾ). ಪ್ರಾಣಸಹಿತವಾದುದು ; ಜೀವಸಮೇತವಾದುದು : ಶ್ರದ್ಧೆ 
ತಾಂ ಸಪ್ರಾಣವಾಗುವೋಲಮೃತತರ್ಪಣವಿತ್ತು (ಶ್ರೀರಾಮಾ. ೧೬೭-೪೨೪).  [ಸಂ.1 

ಸಪ್ರಾಣಿಸು (ಕ್ರಿ). ೧. ಜೀವೋತ್ಕರ್ಷವನ್ನು ಹೊಂದು ; ಚೈತನ್ಯವನ್ನು ಪಡೆ : 
ಕಂದ ಬಳಲಿದೆ ಜೀವವಿದು ನಿನ್ನಿಂದ ಸಪ್ರಾಣಿಸಿತು (ತೊರರಾ. ೫-೩-೯೫) ; 
ಪ್ರಾಣವೈತರಲೊಡಲು ಸಲೆ ಸಪ್ರಾಣಿಸುವವೋಲ್‌ (ನಿಭಾಗ. ೩-೧-೩೬); ಒಂದು 
ಕಣವೂಡಿ ಕರ್ಣಪ್ರದೇಶಕೆ ತೆಗೆದವಂ ಬಿಡಲ್ಕಿವನುರವನುಗಿಯೆ ಮೈಮಣಜ್‌ೆದು ಕೂಡೆ 
ಸಪ್ರಾಣಿಸುತೆ ಕೆರಳ್ಹಿನ್ನು ನೋಡೀ ಸಾಯಕಪ್ರಭಾವವನೆನುತೆ . . . ಸರಳಂ ತೊಟ್ಟು 
ಕೆನ್ನೆಗೆಳೆದಾರ್ದೆಚ್ಚನಾ ನೃಪನನು (ಜೈಮಿಭಾ. ೪-೪೨). ೨. ಜೀವ ಪಡೆಯುವಂತೆ 


ಸಫಲ 


ಮಾಡು ; ಬದುಕಿಸು : ಔಡಲದೆಣ್ಣೆಗೆ ಸಪ್ರಾಣಿ(ಸಿ)ಸ (ಪಾಕಾಂ. ಸತಾಣಿಸ]ದೊಡೆ 
ತುಳಸಿ ಗುಡ ಸಿತಂ ಹಿತಮಕ್ಕುಂ (ಖಮದ. ೨-೧೪೯). ([ಸಪ್ರಾಣ 4 - ಇಸ್ಬು] 

ಸಫಲ (ಗು). ೧. ಫಲಕಾರಿಯಾದ ; ಸಾರ್ಥಕವಾದ : ದೂರದಲ್ಲಿ ನೀರಿದೆಯೆಂದು 
ತಿಳಿದು ಅಲ್ಲಿಗೆ ಹೋಗಿ ನೀರಿದ್ದರೆ ಸಫಲಪ್ರತಿಯೆಂದೂ . . . ತಿಳಿಯುತ್ತೇವೆ 
(ಹಿಂದಸಾ. ೧೩೭). (ನಾ). ೨. ಫಲವನ್ನು ಹೊಂದಿದುದು; ಸಾರ್ಥಕ 
ವಾದುದು: ಸಫಲಮೆನೆ ನೃಪನ ಲೋಚನಶಫರಕ್ಕೊದವಿಸಿದುದುತ್ತುಕಾಮೃತಮಂ 
(ಲೀಲಾವ. ೧೪-೯೧) ; ಅಂಗನೆ ನಿನ್ನ ಜನ್ಮ ಸಫಲವಾಯ್ತು (ಬಸವು. ೫-೩೫); ಕೌಸಲೆ 
ಕುಮಾರರ ಪದೆದು ಹಡೆದುದೆ ಸಫಲ (ಕುವ್ಕಾಉ. ೮-೨೨). ಸಂ.) 

ಸಫಲಗೊಳಿಸು (ಕ್ರಿ). ಫಲಪ್ರದವಾಗುವಂತೆ ಮಾಡು ; ಫಲಕಾರಿಯಾಗಿಸು : 
ಜೀವನವು ದೊರೆತಿಹುದು 
(ಕಲ್ಲೋಲ. ೯-೧೧). [ಸಫಲ ಕೊಳ್‌, + - ಇಸ್ಕು! 
ವಿದೂರನನುಭವಸುಖಿ ಸಫಲಿ!ಪಾಕಾಂ. ಲ|ತಾಮೋಘಸಮಧುರ ಸತ್ಕಸಲ್ಲಾಪಿ 
(ಬಸಪ. ೩೨-೨).  [ಸಂ.) 

ಸಫಲೀಕೃತ (ಗು). ಸಾರ್ಥಕಗೊಳಿಸಿದ : ಅವನತರಿಪುಸಮಾಜನುಂ ಸಫಲೀಕೃತಾರ್ಥಿ 
ನಿಚಯಾಶನುಂ ವಿಶದಯಶಃಕಬಳಿತಾಶನುಮೆನಿಸಿ (ಚಂದ್ರಪು. ೨-೬೫). [ಸಂ.] 

ಸಫಾಯಿ, ಸಪಾಯಿ (ನಾ). ೧. ಸ್ವಚ್ಛಗೊಳಿಸುವುದು; ನೈರ್ಮಲ್ಕ ; ಅಚ್ಚುಕಟ್ಟು: 
ಮರಗಳನ್ನೆಲ್ಲಾ ಕಡಿದು ಸ್ವಲ್ಪ ಕಾಡು ಸಘಾಯಿ ಮಾಡಿದ್ದೇನೆ (ಬಾಂಗಿ ೪೩) ; ಹೀಗೆ 
ಸಾಗಿತು ಸಫಾಯಿ ಯಜ್ಞ (ಅಪನಾ. ೧೪೪). ಸಪಾಯಿ : ೨. (ಆಲಂ) ತೀರಿಸುವುದು; 
ಮುಗಿಸುವುದು : ಇವನನ್ನು ಅಲ್ಲಿ ಕೆಲಸಕ್ಕಿಟ್ಟರೆ . . . ಒಂದೇ ಸಾರಿ ಸಾಲ ಪೂರಾ 
ಸಪಾಯಿ ಮಾಡಿಬಿಡಬಹುದು (ಮೊವುಗು. ೧೫೦). 14 ಅರ. ಹಿಂ. ಮರಾ. ಸಫಾಈ। 

ಸಬ್‌ರಿಜಿಸ್ಟ್ರಾಾರ್‌ (ನಾ). ನೋಂದಣಿ ಅಧಿಕಾರಿ : ಸಬ್‌ರಿಜಿಸ್ಟಾ ರ ಕಡೆ 
ಹೋಗಿಬಿಡೋಣ (ತಿರುಗು. ೫೩). (€- ಇಂ. Sub-registrar] 

ಸಬ, ಶಬ, ಶ್ರವ್ಮ, ಸವ್ಮ (ನಾ). ಜೀವವಿಲ್ಲದ ಶರೀರ ; ಹೆಣ ; ಶವ: 
““ಸಬವೆನೆ ಕುಣಪ'' (ಶಬ್ದಮಂ. ೪೫) ; ಅದಟರ ಚೆನ್ನಪೊಂಗರ ಸಬಂಗಳ 
ತೊಟ್ಟುಲ್‌ಯೊಳ್‌ ತೊಡಂಕಿ ನಿಲ್ಲದೆ ಪೊ[ಅಮಟ್ಟ]. . . ಕರ್ಬಸುಗಳ್‌ 
ಪರಿಗೊಂಡುವಾಜಿಯೊಳ್‌ (ಪಂಪಭಾ. ೮-೧೦೪) ; ದುಷ್ಟದಕ್ಷನ ಸಭೆಗೆ ಬಂದ ವಾಣಿಯ 
ಮೂಗು ಮೊಟ್ಟಾಯ್ತು ಹರಿಯ ಸಬ ಬಿದ್ದಿತ್ತು (ರಾಘಚ. ೪-೨೦). ಶಬ : ಮಹಾಕಾಳ 
ಶ್ಮಶಾನದೊಳಗೆ . . . ನಿಷ್ಪಂದಶರೀರನಾಗಿ ಮೆಲ್ಲನಡಕಂಬೆರಸು ಪಟ್ಟಿರ್ದ 
ಯಷಿರೂಪಕಮಂ ಕಂಡು ಶಬಮೆಂದೆ ಸಾರ್ದು (ಸುಕುಮಾ. ೧೨-೨೪ ವ); ಯೋಗಿಯ 
ಶಬಂ ಬಯಲ ನೆಮ್ಮಿ ನಿಲೆ ಕಂಡು ಬೆಅಗಾಗುತ್ತ (ಸಿದ್ದರಾ ೪-೩೮) . ಶ್ರವೃ : ಇಡದಿರು 
ಮಗನು ನೊಂದಾನು ಶಿವಶಿವ ಎಂದು ಒಡನೆ ಬಿದ್ದಳು ಶ್ರವಗೂಡಿ (ಹರಿಸಾಂ. ೮೧-೫೪) ; 
ಶ್ರವವ ಹೊತ್ತವ ಮಸಣದೊಳು ಹಾಯ್ಕುವೊಲು . . . ಕಡೆಗಾಲದೊಳು ಬಿಸುಡುವುದೆ 
ಸಂತಾನಪಲವುಂ (ಶಂಕದಾ. ೧೬-೧೨). ಸವ್ಮ ು ""ಸವವೆಂದು ಶಬಂ'' (ಕಶಸಾ. ೫೮-೨೭೫). 

[ಆ ಸಂ. ಶವ] 

ಸಬಕ "ಚಬುಕು' ನೋ. 

ಸಬಕಾರ "ಚಬುಕಾರ' ನೋ. | 

ಸಬತಿಗೆ (ನಾ). (ಉಕ) ನೊಗ ಮತ್ತು ಎತ್ತಿನ ಕುತ್ತಿಗೆಗೆ ಸೇರಿಸಿ ಕಟ್ಟುವ | 
ನಾರಿನ ಅಥವಾ ಚರ್ಮದ ಹಗ್ಗ ; ಜೊತ್ತಗೆ : ಸಬತಿಗೆ ಬಿಚ್ಚಿ ನೊಗ | 
ಇಳಿಸಿದನು (ರೂಢಿ). |?] 

ಸಬನಿ (ನಾ). ಒಂದು ಪ್ರದೇಶದ ಹೆಸರು : ತತ್ಪಶ್ಚಿಮತಃ ಸಬನಿಯ ತಟಾಕದ 
ದಕ್ಷಿಣದ ಕೊಂಡಿ (ಸೌಇಇ. ೫೫. ೬-೨೨ ; 730). [| 

ಸಬನೀಸು, ಸಬ್ಬನಿಸ (ನಾ). ಸೈನ್ಯದಲ್ಲಿನ ಲೆಕ್ಕಪತ್ರಾಧಿಕಾರಿ : ಕೇಳ್ದು ಸಬನೀಸು 
ಕೋಳಿವಾಡದ ಬೊಮ್ಮಯ್ಯ (ಕಳನ್ಯ ೯-೮೨). ಸಬ್ಬನಿಸ : ಬೊಮ್ಮ ಬರೆಪಮೆನೆ 


| 
ಸಫಲಿತ (ಗು). ಫಲಕಾರಿಯಾದ ; ಸಾರ್ಥಕವಾದ : ಕುಸುಮವಿಶಿಖಿವಿಕಾರ 


೮೩೩೨ 


. ಸಫಲಗೊಳಿಸದ ಚೆನ್ನೈ ವಿಫಲವಾಗುವ ಮುನ್ನ | 10 


25 


30| ಸಬಲೆ (ನಾ). ಒಂದು ಬಗೆಯ ಸಸ್ಕ : (ಮೃಔಗಿ ೬೬-೧೩೪೯). 


40 


ಸಬಳಗದ್ಕಾಣದೆಚೆ 


ಸಬಬು "ಸಬೂಬು' ನೋ. 

ಸಬರ, (ನಾ). ಬೇಡ ; ಶಬರ : "ಸಬರವಡೆ' ಪರಾ. [೬ ಸಂ. ಶಬರ) 

ಸಬರ್ಧ, ಸಬರು, ಸಬರೆ (ನಾ). ೧. ಎತ್ತು, ಕುದುರೆ ಮೊದಲಾದವುಗಳ 
ಬೆನ್ನಿನ ಮೇಲೆ ಹಾಕುವ ಹೂದಿಕೆ ; ಕವುದಿ : ""ಬಜುಗೋಣಿ ಕಂದಳಿಕೆ 
ಕವುದಿಗಳೆಯ್ದೆ ಸಬರಮಕ್ಕುಂ'' (ಮಂಗರಾ. ೧೦೨-೩); ತೋಜುವ ತೋಜಾಕೆ 
ಸಬರ!ಪಾಣಾಂ. ರೆ] ಮುಟ್ಟಾಗಿ . . : ಚಿತ್ತವನಟ್‌ಯದ ಭಾವ ಎತ್ತಾಗಿ (ಸಕವ ಕ. ॥. 
೬೫೪-೨೬); ಸಬರ ಮಾಟ್ಟದಳ ಮೋಳ ದ:ಂತಾದ ವೆಚ್ಚವಿರಾಡವನು (ಸಾಇಇ. x - i. 
೪೩೩-೫೦; 1408); ಸಾಧು ಎತ್ತಿಗೆ ಜೋಡು ಸಬರ (ಗಾದೆ). ೨. ಜೀನು; ತಡಿ; 
ಹಲ್ಲಣ : ಕಳಚು ತೇರ್‌ ತೇಜಿಗಳ ಕೊರಳ ನೊಗಗಳನೆತ್ತುಗಳ ಪೇರ್ಗಳಂ 
ನೂಂಕಿ ಬಿಡು ಸಬರಮಂ ಜೀವಧನಕೆ ನೀರ್ಗಳನೀಂಟಿಸು (ಚೆಬಪು.. ೪೮-೩೦). 
ಸಬರು: ೩. ಕುದುರೆಯ ಬಸಿರು,- ಗಬ್ಬ : ಕುದುರೆಯ ಸಬರು ನಿಲ್ಲುವುದಕ್ಕೆ 
ಬೆಳಗಾರವಂ ಹಸಿ ಹಾಲಲ್ಲೆರೆವುದು (ಅಶ್ವಟೀ. ೧೦೯೯-೪). ಸಬರೆ: ೪. 
ಗಬ್ಬವಾದುದು; ಬಸಿರಾದುದು: ಸಬರೆಯಾದ ಗೋಳಿಗೆಗೆ ಹಾಲ ಕುಡಿಸಲು 
ಲೇಸು (ಅಶ್ವಟೀ. ೪೬-೯). [€- ಮರಾ. ಸಬರ, ಸಭರ./ ಸಂ. ಸಭರ 7] 


15] ಸಬರವಡೆ (ನಾ). ಬೇಡರ ಸೈನ್ಮ ; ಶಬರರ ಪಡೆ : ಇಂತಪ್ಪ ಸಬರವಡೆಯ 


ಕಳಕಳಕ್ಕೆ ನಡುನಡುಗಿ ಕೆಲವು ಮೃಗಂಗಳ್‌ ತಾರುಂತಟ್ಟುವೀಟುತ್ತ (ಕುಸುಮ. 

[ಸಬರ, + ಪಡೆ] 

ಸಬರಿ (ನಾ). ಬೇಡರ ಹೆಂಗಸು ; ಬೇಡಿತಿ ; ಶಬರಿ : ಬನದೊಳೆಡೆಯಾಡುವ 
ಸಬರಿಯರ ನಡೆಯನೇಡಿಸುವಂತೆ (ಕಬ್ಬಕಾ. ೧). [ಆ ಸಂ. ಶಬರೀ] 


೧೪-೬೦ ವ). 


20| ಸಬರು "ಸಬರ್ಯ' ನೋ. 


ಸಬರೆ "ಸಬರ್ಯ' ನೋ. 
ಸಬಲ (ಗು). ೧. ಶಕ್ತಿಯಿಂದ ಕೂಡಿದ; ಬಲಶಾಲಿಯಾದ :ಸಬಲ ಕಾರಣಗಳಿಂದ 
. ಸ್ವಲ್ಪ ಹಿಂಚುಮುಂಚು ಇರಬಹುದೆಂದು ತಿಳಿಯಬಹುದು (ದ್ರಾವಎಿ. ೫೬). 

೨. ಸೈನ್ಮದಿಂದ ಕೂಡಿದ. (ನಾ). ೩. ಬಲಶಾಲಿ ; ಶಕ್ತಿವಂತ : ಸಬಲರೆಂಬ 
ಹೆಸರಿಗೆ ಯೋಗ್ಯರೆಂದುಕೊಂಡಿದ್ದ ಗಂಡಸರೇ . . . ಬಡಿಸುವ ಹೊರೆ ಹೊತ್ತರು 
(ಪುನರು. ೩೪೩); ದುರ್ಬಲವು ಸಬಲಕ್ಕೆ ಆಹಾರ (ವಚಭಾ. ೩೨೯). [ಸಂ.] 

ಸಬಲೆ, (ನಾ). ಬಲಿಷ್ಠಳಾದ ಹೆಂಗಸು; `ಸಶಕ್ತಳಾದವಳು: ಹೆಂಗಸರು 
ದೇಹದಲ್ಲಿ ಅಬಲೆಯರಾಗಿರಬಹುದು, ಮನಸ್ಸಿನಲ್ಲಿ ಸಬಲೆಯರೇ (ಬಂಕಿಮ. ೧೨೭). 

[ಸಬಲ + - ಎ) 

(ಸಂ. ಸಬಲಾ) 

ಸಬಸಿ (ನಾ). ಒಂದು ಬಗೆಯ ತರಕಾರಿ ಸೊಪ್ಪು : ಅರಿಸೀಣ ಬಳ್ಳೊಳ್ಳಿ ಸಬಸಿ 
ಬಿತ್ತುವ ಬಾಳಾ (ಗರತಿ. ೬೩). [ಸಬ್ಬಸಿಗೆ] 

ಸಬಳ (ನಾ). ೧. ಈಟಿ ; ಭರ್ಜಿ ; ಕೊಂತ : ""ಕುಂತಮೆನಲು ಸಬಳಂ'' 
(ಮಂಗರಾ. ೮೮-೩೭); ಸಬಳದ ತುದಿಯಲ್ಲಿ ಬಿರಿದ ಕಟ್ಟಿ ಅದರ ತಲೆವಿಡಿಯ 
ತೊಡಗಿದಡೆ ನಾನಲ್ಲ (ಸರ್ವವ. ೨೬-೧೧೮); ದುರಾತ್ಮಕ ಸಾಕಿದೊಡೆಯನನಿಬ್‌ದ 
ಸಬಳವಲೆ (ಕುವ್ಮಾಸ. ೧೦-೧೮); ಸಾಧಿಸಿದರೆ ಸಬಳ ನುಂಗಬಹುದು (ಗಾದೆ). 
೨. ಈಟಿಯ ಮುದ್ರೆಯಿರುವ ಒಂದು ಬಗೆಯ ನಾಣ್ಕ : "ಸಬಳದೆಚ್‌' ಪರಾ. 

ಸಬಳತ್ರಿಣೆತ್ರ ವ ಶಿವನ ಮೂರನೆಯ ಕಣ್ಣಿನಂತೆ ತೀಕ್ಷ್ಣದೃಷ್ಟಿ 
ಯುಳ್ಳವನು; ಒಂದು ಬಿರುದು (7): ""ಸಬಳಸಹಸ್ರಬಾಹು ಸಬಳ 
ತ್ರಿಣೇತ್ರರುಮೆಂದು ಮಾಅಂಕವಂ'' (ಕಬ್ಬಕ್ಕೆ. ೯೬); ಸಬಳಕ್ಕೆ - ಸಬಳಗದ್ಮಾಣ, 
ಸಬಳತ್ರಿಣೇತ್ರ, ಸಬಳದೆಟ್‌, ಸಬಳವಿನ್ನಣಿ (ಶಮದ. ೨೯೮ ಪ್ರಯೋ). 
[ಆ ಸಂ. ಸರ್ವಲಾ. / ತೆಲು. ಸಬಡಿ, ಸಬಳ ) 

ಸಬಳಗದ್ಯಾಣ (ನಾ). ಎ ಸಬಳ ೨ : ಸಬಳಗದ್ಮಾಣ, ಸಬಳತ್ರಿಣೇತ್ರ 

(ಶಮದ. ೨೯೮ ಪ್ರಯೋ). [ಸಬಳ *- ಗದ್ಮಾಣ। 


ಬ್ರಹ್ಮಲಿಖತಮೆಂದು ಸಬ್ಬನಿಸ ಬೊಮ್ಮಯ್ಕನ ಕಳ್ಳೋಲೆಯೆಂದುಮೆರಡು | «| ಸಬಳಗದ್ಯಾಣದೆಆೆ (ನಾ). ಸಬಳಗದ್ಮಾಣದ ತೆರಿಗೆ : ಪೂಮಾಲೆದುಲುಂಬು, 


ಮರ್ಥಂಗಳ್‌ (ಅಪ್ರತಿ. ೧೨೫-೧೩). . [೯ ಮರಾ. ಸಬನೀಸ ; ಪಾರ. ಸೃನ್ವೀಸ್‌। 


ಸಬಳಗದ್ಮಾಣದೆಟೆ (ಶಮದ. ೨೯೯ ಪ್ರಯೋ). ([ಸಬಳಗದ್ಮಾಣ *- ತೆಲ್‌) 


ಸಬಳಗೆಜ್ಜೆ 


ಸಬಳಗೆಜ್ಜೆ (ನಾ). ಭರ್ಜಿಗೆ ಕಟ್ಟುವ ಗೆಜ್ಜೆ (7) : ಏರುತ್ತಿರುವ ಬೊಂಬುಳಿಯ | 
ರುಲ್ಲಳಿಯ ಸಬಳಗೆಜ್ಜೆಗಳ, ತಳಾರಗೋಲ ಗಗ್ಗರಿಗಳ ಬಾಜಣೆ (ಮಂತ್ರಶ. ೩೦-೫). 
(ಸಬಳ + ಗೆಜ್ಜೆ] 
ಸಬಳಗೋಲು (ನಾ). ಈಟಿಯ ಕೋಲು ; ಭರ್ಜಿಯ ಕೋಲು ; ತನ್ನ ಕೆಯ್ಯ 
ಸಬಳಗೋಲ ತುದಿಯನ್ನೊತ್ತಿ ಆತನನ್ನು ಹಿಮ್ಮೆಟ್ಟಿಸಿ (ಬರುಗಂ. ೩೫-೧೬). 
[ಸಬಳ + ಕೋಲು, (ಆ ಕೋಲ್‌,)] 
ಸಬಳದೆಆ' (ನಾ). ಎ ಸಬಳಗದ್ಮಾಣದೆಟ್‌ : ಸಬಳದೆಲೆ, ಸಬಳವಿನ್ನಣಿ (ಶಮದ. 
೨೯೮ ಪ್ರಯೋ). (ಸಬಳ + ತೆಲ್‌] 
ಸಬಳವಿನ್ನಣಿ (ನಾ). ಈಟಿಯ ಪ್ರಯೋಗದಲ್ಲಿ ನಿಪುಣ : ""ಸಬಳವಿನ್ನಣಿ 
ಸಬಳತ್ರಿಣೇತ್ರರುಮೆಂದು ಮಾಜಂಕವಂ'' «ಕಬ್ಬಕ್ಕೆ. ೯೬); 
ಸಬಳವಿನ್ನಣಿ, ಸಬಳಸಹಸ್ರಬಾಹು (ಶಮದ. ೨೯೮ ಪ್ರಯೋ). 
[ಸಬಳ *- ಬಿನ್ನಣಿ (ಆ ಬನ್ನಾಣ್ಮಿ)] 
ಸಬಳಿಕೆ (ನಾ). ಈಟಿಯ ಪ್ರಯೋಗದಲ್ಲಿರುವ ಕೌಶಲ, - ನೈಪುಣ್ಯ (?): 
ಸಬಳಿಕೆಯಿಂ ಪಾಲ್‌ಯನೊಕ್ಕು ಬೇರನಂತಾ ಕುಬೇರನಾಯಕನತಿವಿಕ್ಲಬಚಿತ್ತಂ 
ತೊಟ್ಟಗೆ ತಾಗಿ ಬಾಗಿದಂತಾಗಿ ಬಾಗಿದಂ ನರನಡಿಯೊಳ್‌ (ಕಾವ್ಕಾವ. ೫೪೪). 
(ಸಬಳ + - ಇಕೆ] 
ಸಬಳಿಗ (ನಾ). ಈಟಿಯನ್ನು ಆಯುಧವಾಗುಳ್ಳವನು ; ಕೊಂತವನ್ನು ಹಿಡಿದು 
ಯುದ್ಧ ಮಾಡುವವನು : ಕೊರ್ಬಿದ ಬಿಲ್ವಡೆಗೆ ಪಡಲ್ಲೆರ್ಬಿದರೆಟ್ತಂದು 
ಸಬಳಿಗರ್ಸುರರಿಪುವಂ (ಉದ್ಭಟ. ೪-೭೨); ಅವಘಟಿಸಿದರು ರಥಿಕರುರವಣಿಸಿದರು 
ಸಬಳಿಗರು (ಕುವ್ಮಾಕ, ೧೨-೨೨); ಜೋಡುಸೀಸಕವಾಂತ ಸಬಳಿಗರು (ಮೋಹತ. ೨೦-೫೪). 
[ಸಬಳ + - ಇಗ] 
ಸಬಿಂದುಕ (ನಾ). [ವ್ಕಾಕ] ಬಿಂದುಸಹಿತವಾದ ಶಬ್ದರೂಪ : ಕೆಲವು 
ಪದಂಗಳ್‌ ವಿಕಲ್ಪದಿಂ ಸಬಿಂದುಕಮಬಿಂದುಕಮಾಗಿರ್ಪವು (ಶಮದ. ೩೬ ವೃತ್ತಿ). 
"ಅಬಿಂದುಕ' ಪರಾ. (ಸಂ.] 
ಸಬು (ನಾ). ದೇವರು; ಭಗವಂತ : ಕೇಶವ ಸಬು ಜಗನ್ನಾಧ ಕೇಳ್‌ ನಿನ್ನಯ 
ದಾಸರ ದಾಸ ನಾನ್ಕೆಸೆ (ಮೋಹತ. ೩೬-೯); ಸ್ವಯಂಬೂ-' ಸಯಂಬು; ಸ್ವಭೂ-ಸಬು 
(ಶಬ್ದಾನು. ೧೫೧ ಪ್ರಯೋ). [ಆ ಸಂ. ಸ್ವಭೂ। 
ಸಬುಕಾರ (ನಾ). ಒಂದು ಬಗೆಯ ಕ್ಷಾರ, - ಉಪ್ಪು (7): ಕ್ಲಾರತ್ರಯ 
ಕಟುಕತ್ರಯಮಾರಯ್ಕಲ್‌  ಕಿಡಿಸುಗುಂ ಮರುದ್ವಹ್ನಿಗಳಂತೋರಂತಿರುರಿಪುಗುಂ 
ಸಬುಕಾರದ ಮದಮೆಂಬವನಮನಿದು ಕೇವಳಮೇ (ಖಮದ. ೨-೭೨). (9) 
ಸಬುದ, ಶಬುದ (ನಾ). ಸದ್ದು ; ಉಲಿ ; ಶಬ್ದ : ಸುರಗಿ ಚಕ್ರಂ ಮುದ್ಗರಂಗಳಾ 
ಸಬುದದಿಂದೊಗೆದ ಕಿಡಿ ಗಜಗಲಿಸೆ (ಹಚಕಾ. ೫-೧೩); ಶಬ್ದ - ಸಬುದ, ಸರ್ಷಪ - 
ಸರುಸಪ (ಶಮದ. ೨೫೪ ಪ್ರಯೋ); ಸೋ ಅನ್ನು ಸಬುದವ ಯಾರು ಮಾಡ್ಕಾರ ಗುರುವೆ 
(ಲೋಕಗೀ. ೧). ಶಬುದ : ಎನ್ನ ತನುವಪ್ಪದಿರಲಾಅದಯ್ಮ ಎನ್ನ ಶಬುದ 
ಹೊಗಳಿದಲ್ಲದೆ ಸೈರಿಸದಯ್ಕ (ಅವಚಂ. ೨೧೭-೯೮೩) . [ಆ ಸಂ. ಶಬ್ದ] 
ಸಬೂಬು, ಸಬಬು (ನಾ). ಕಾರಣ ; ನೆವ ; ನೆಪ : ವೆಂಕಟಣ್ಣ ಏನೇನೊ ಸಬೂಬು 
ಹೇಳಿ ನುಣುಚಿಕೊಂಡಿದ್ದನು (ಮಲೆಮ. ೪೧೫); ಸೊಂಟನೋವು ಅಂತ ಸಬೂಬು 
ಹೇಳಿದ (ಚಿಂಗೂಲಿ. ೩೫). ಸಬಬು : ಮಹಂಮದುಪತ್ತಾಹುಲ್ಲಾಸಾಬರು ಪ್ಕಾದೇರ 
ಭರ್ತಿಮಾಡಿಯಿದ್ದ ಸಬಬೂ ಪತ್ತೆನಾಯಕರೆಂಬ ಹೆಸರು ವಾಡಿಕೆ ಆಯಿತು (ಹೈದರ. ೨೯); 


ಸಬಳಗದ್ಕಾಣ . . . 


ಯಾವನೊಬ್ಬನೂ ಸರಿಯಾದ ಸಬಬು ಇಲ್ಲದೆ ಕೆಲಸ ಮಾಡುವದಕ್ಕೆ ನಿರಾಕರಿಸಿದರೆ | 40 


(ಗ್ರಾಮಾಕ. ೧೮). [€- ಅರ. ಹಿಂ. ಸಬಬ್‌ ; ಮರಾ. ಸಬಬ ) | 
ಸಬ್ದಾಗಿಡ (ನಾ). ಒಂದು ಬಗೆಯ ಸಸ : ಕಮಗಗ್ಗರೆ, ಕಾಮಕಸ್ತೂರಿ, ಸಬ್ಬಾಗಿಡ 
(ಮೈಔಗಿ. ೫೭-೧೧೪೫). [ಆ ಸಬೆ 4% ಗಿಡ (ಆ ಗಿಡು)) 
ಸಬ್ಜೆ (ನಾ). ಎ ಸಬ್ದಾಗಿಡ : ಅಂಗಳದಿ ಬೆಳೆಸಿದ್ದ ಬಂಗಾರಗೊಂಡೆ ಹೂ, ಸಬೆ, 
ದಾಸಾಳ, ಕರಿತುಳಸಿ, ಬಿಳಿನಿತ್ಯಪುಷ್ಪ ಎಲ್ಲ ದಿಕ್ಕಾಪಾಲು (ನವ್ಮಧ್ಧ. ೫-೨೫). 
[21 ಹಿಂ. ಸಬ್ದಾ ಎ ತರಕಾರಿ, ಹಸಿರು ಸೊಪ್ಪು) 


೮೩೩೩ 


“30 


ಸಬ್ಬಲಗ್ಗೆ 


ಸಬ್ಬ್ನ, ಸರ್ಬ, (ನಾ). ಶಿವ ; ಶರ್ವ : ""ಎಣ್ಮಯ್ಮಂ. .. ಸಬ್ಬಂ... ಅಯ್ಕೊಗಂ 
- ಈ ೩೩ ಈಶ್ವರಂಗೆ ಪೆಸರ್‌'' (ಕಶಸಾ. ೪೭-೧); ಸಬ್ಬ ಶಬರನ ಮಂಡೆಯಲಿರಲ್‌ 
ಕುಲುಹು (ಚತುಪು. ೪-೩-೨೬); ಸಬ್ಬನಬ್ಬರಂ ಕಡಿದಾಯ್ತು (ರಾಮಾಶ್ಚ. ೧೩೧-೨೭). 
ಸರ್ಬ, : ಇರ್ಬರೊಂದಾಗಿ ನಲಿನಲಿದು ತಕ್ಕೆಸುತಂ ಸರ್ಬನ ಗಣಂಗಳೊಳು 
ಪರಮಸುಖವೊಂದುತಂ (ಬಸರ. ೧೧-೨೨); ಸರ್ಬಂಗೆ ಭಿಕ್ಷಾನ್ನಮಂ ನೀಡಲೆಂದು ' 
ಮತ್ತೊರ್ಬಳಾಲಸ್ಕಗಮನೆ ನಡೆದುಬರುತಿರೆ (ಭಿಕ್ನಾಚ. ೩-೨೬). [ಆಸಂ. ಶರ್ವ, ಸರ್ವ] 
(ಸಬ್ಬೃ, ಸರುವ, ಸರ್ಬ (ಸ). ಎಲ್ಲ ; ಸಮಸ್ತ ; ಸರ್ವ : ""ಸಬ್ಬಂ ಸರ್ವಂ'' 
| 4ಕರ್ಣಾನಿ. ೫೨); ಗಬ್ಬಿದಾನವನ ಪಟ್ಟಣದ ಸಬ್ಬ ಜನರು ತಬ್ಬಿಬ್ಬುಗೊಳಲು ಊರಬ್ಬರ 
ಪಿರಿದಾಯ್ತು (ತ್ರಿಪುಸಾ. ೧೬-೧೮೩); ಸಬ್ಬಲೋಕದೊಳೆ ಜಾನಿಸುವರಿಂ ನಸಿವರಿಂ 
ಪೇಳಲದ್ಭುತಮಾದುದು (ಚಿಬಪ. ೪೬-೨೦). ಸರುವ : ಇವಐಲೋಗರವ ಮಾಡಿ ಸರುವ 
ತೃಪ್ತಿಯ ಕೊಟ್ಟು ಭರಿತರಾಗಿರ್ಪರಿನ್ನಾರು ಹೇಳಾ (ಚೆನ್ನವ.ಕ. ೪೪೬-೯೪೭); ಸರುವ 
ಶ್ರುತಿಸ್ಮತಿವಾಕ್ಕಗಳ ಕ್ರೋಡಿಸಿ ಉರುತರದ ಗ್ರಂಥಗಳ ರಚಿಸಿ ಶಿಷ್ಕರಿಗೊರೆದ 
ಪರಮಾಂತಃಕರುಣಿಯೆ (ವಾದೀ. ೧೬-೨೭). ಸರ್ಬ್ಬ್ಮ : ಸರ್ಬಕಳಾಕುಶಲೆಯರೀ 
ಬರ್ಬರೆಯ ಕಿರಾತೆಯನ್ನರಾರ್‌ (ಶಾಂತಿ. ೩-೫೬); ತುಬ್ಬಿನವದಿರು ತಂದು ಬಿಸುಟರು 
ನಿಮ್ಮ ಪಾಳೆಯದ ಸರ್ಬವೃತ್ತಾಂತವನು (ಕುವ್ಮಾಶ. ೧-೨೮). 
ಸಬ್ಬರು, ಸರುವರು, ಸರ್ಬರು - ಎಲ್ಲರೂ ; ಸಮಸ್ತಜನರೂ : ನೋಡಿ 
ಸಬ್ಬರಾನಂದಿಸಿದರು (ಚತುಪು. ೨-೫-೩೫); ಸಬ್ಬರಂ ಮನವಾರೆ ತಣಿಸಿದುದರಿಂದ 
(ಮಹಾಂತೇ. ೩೧-೨೮); ಒಂದು ವರಶಕ್ತಿ ಸರುವರಿಗನುಗ್ರಹಂ ಮಾಡುವಂತಾಗಿ 
ಶಿವರೂಪಮಾದುದು (ವೀಶೈಪು. ೬-೨-೩೨); ಹಿರಿಯರು ಬನ್ನಿ ಕಿರಿಯರು ಬನ್ನಿ 
ಸರುವರು ಐತನ್ನಿ (ಅಗ್ನಿಹಂ. ೨೪); ಮನದೊಳನುರಾಗಿಸಲು ಸರ್ಬರು (ಪಾಶಾಂ. 
ಸರ್ವರು] ಮುಂದೆ ನಲವೇಜ್‌ ಮುನಿವರೇಣ್ಕರು ನಡೆಯಲು (ಬಸಪು. ೩೨-೩೧); 
ಹಚ್ಚಿದಾ ಜ್ವಲನಕೀಲಾಳಿ ಕರ್ಕಶಳಾಗಿ ಸರ್ಬರಕ್ಷಿಗಳಿಗೆಸೆದಳ್‌ (ಮಲ್ಲಾರಿ, ೬-೧೭). 
-[ಆ ಪ್ರಾ. ಸಬ್ಬ.! ಸಂ.ಸರ್ವ. / ೫ ಸಂಸ್ಕೃತದಲ್ಲಿ ವಕಾರ, ಬಕಾರಗಳ ಅಭೇದದಿಂದ 
"ಸರ್ಬ' ಎಂಬ ರೂಪವನ್ನೂ ಸಂಸ್ಕೃತವೆನ್ನುವ ಸಾಧ್ಯತೆ ಇದೆ? 
25| ಸಬ್ಬಂಗೆಯ್‌ (ಕ್ರಿ). ಹಾಸ್ಕಮಾಡು ; ಅಣಕಿಸು (7?) : ಭಂಗಂ ಪೋಗದವಂಗನುತ್ತೆ 
ಸಲೆ ಸಬ್ಬಂಗೆಯ್ದನಾ ತಾಣದೊಳ್‌ (ವೀರವಿ ೬-೧೬೫). [ಆ ಸಬ್ಬವ * ಕೆಯ್‌,] 
ಸಬ್ಬಕ್ಕಿ "ಸಾಬುಅಕ್ಕಿ' ನೋ. 
ಸಬ್ಬಗತ (ನಾ). ಸರ್ವವನ್ನೂ ವ್ಯಾಪಿಸಿರುವವನು ; ಸರ್ವಾಂತರ್ಯಾಮಿ : 
ಸಬ್ಬಗತನ್ಕೆ ಶಿವಶಿವಾ . . . ಎನುತಡಿಗಡಿಗೆ ಬೆಅಗಾದ (ಕುವ್ಮಾಭೀ. ೩-೬೭). ' 
[ಆ ಸಂ. ಸರ್ವಗತ) 


ಕ್ರ 


15 


ಸಬ್ಬನಿಸ "ಸಬನೀಸು' ನೋ. 
ಸಬ್ಬಮಂಗಳಿ (ನಾ). ಪಾರ್ವತಿ ; ಶರ್ವಾಣಿ ; ಸರ್ವಮಂಗಳೆ : ""ಸಬ್ಬಮಂಗಳೆ 
ಯೆನಲ್ಕೆ ಪೆಸರಪ್ಪುದು ಶರ್ವಾಣಿಗೆ'' (ಕಶರ. ೧೦೧). 
ಸಬ್ಬಮಂಗಳೆಯಣುಗ * ಸರ್ವಮಂಗಳೆಯ ಮಗ ;ಷಣ್ಮುಖ : `"ಸಬ್ಬಮಂಗಳೆ 
ಯಣುಗನು ಸಲೆ ನವಿಲ್ಲೇರನಿಂಗಳ ಮಗಂ . . . ಅಜುಮೊಗನೆನಲು ಗುಹನೆ 
ಪೆಸರಪ್ಪುದು'' (ಶಬ್ದಮಂ. ೫). [ಆ ಸಂ. ಸರ್ವಮಂಗಲಾ] 
ಸಬ್ಬಲಗ್ಗೆ, ಸರ್ಬಲಗ್ಗೆ (ನಾ). ೧. ಸಕಲಬಲದೊಡನೆ ಮಾಡುವ ದಾಳಿ; 
ಸಾಮೂಹಿಕ ಮುತ್ತಿಗೆ: ಒಬ್ಬರಿಬ್ಬರೆ ನಿನಗೇನು ಕಡಮೆಯಾಯ್ತು ಸಬ್ಬಲಗ್ಗೆಯೊಳಿದೆ 
ಹೆಣ್ಣು (ಚರಚ. ೯-೧೧೧); ಸನ್ನೆಯ ದುಂದುಭಿರವದಿಂದನ್ನೆಟ್‌ಯುರ್ಬೆೇಜ* 
ಸಬ್ಬಲಗ್ಗೆಗೊಳಲ್ಕಿಂದೆನ್ನ ಬಿಡು ತನ್ನ ಬಿಡೆನುತ್ತೇನ್ನೆರೆದುದೊ ಬೀರರೆಂಬಿನಂ 
ಬೆಲೆವೆಣ್ಗಳ್‌ (ಚಕವಿ. ೬-೧೫೩). ಸರ್ಬಲಗ್ಗೆ : ೧. ಕಾರವೇಂದ್ರನು ಸರ್ಬಲಗ್ಗೆಯ 
ಹರುಷದಲಿ ಹೊಅವಂಟನರಮನೆಯ (ಕುವ್ಕಾಕ. ೫-೧೧); ಚತುರ್ಬಲ ಸರ್ಬಲಗ್ಗೆ 
ಯೊಳೆಂಬ ಕಯ್ಸನ್ನೆಯೊಳ್‌ ಮನ್ನೆಯರ್‌ . . . ವೇಡಯ್ಸಿ ಬರಲು (ಚೆಬಪು. ೪೭-೩೦). 
೨. ಸಕಲವಾದ್ಮಗಳ ಘೋಷ : ಬೊಬ್ಬೆಗಳ ಪಟಹದ ಮೃದಂಗದ ಸರ್ಬಲಗ್ಗೆಯ 
ಸೋಹಿನಲಿ ಸುಳಿವಬ್ಬರಕೆ ಹಿಂಡೊಡೆದು ಹಾಯ್ದವು (ಕುವ್ಮಾಅ. ೧೩-೨೪). 


(ಸಬ್ಬೃ * ಲಗ್ಗೆ] 


35 


ಸಬ್ಬಲು 


ಸಬ್ಬಲು (ನಾ). ಹಾರೆ ; ಸಲಾಕಿ : ಸಬ್ಬಲುಹಾಕಿ ಮಾಂಟಿದ ಕುರುಹು 
ಕಾಣಬರುತ್ತಿತ್ತು(ಮಣ್ಣನಂ. ೭೭) ; ಅವನ ಹಿಂದೆ ವೆಂಕಪ್ಪಯ್ಕನವರೂ ಒಂದು ಸಬ್ಬಲು 
ತೆಗೆದುಕೊಂಡು ಸಾಗುತ್ತಿದ್ದರು (ಪರಾವ. ೬೧). [4 ತುಳು. ಸಬ್ಬಲ್‌] 

ಸಬ್ಬವ, ಸರ್ಬವ (ನಾ). ೧. ಕೂಟ ; ಮೇಳ ; ಸಾಹಚರ್ಯ : ""ಸಬ್ಬವವೆಂದು 
ಮೇಳಂ'' (ಶಮದ. ಪರಿ. ೧); ತನ್ನ ಬೇಸಜಂ ತನ್ನ ಸಬ್ಬವದಾಕೆಗಿಂತೆಂದಳ್‌ (ಪಂಪಭಾ. 
೪-೯೯ ವ); ಪರಿವೆಸದಾಳ್ಗಳ್‌ ದೇವಿಯರ ಮೆಚ್ಚಿ ನಿಚ್ಚಯ ದಾವಣಿಯೊಳಗೆನಿಸಿ 
ನೆಗಟ್ಹ ಸಬ್ಬವದವರ್ಗಳ್‌ (ವರ್ಧಮಾ. ೬-೪೯). ೨. ಹಾಸ್ಕ; ಚೇಷ್ಟೆ: '"ಸಬ್ಬವಂ 
ಹಾಸ್ಕನಾಮಂ'' (ಕರ್ಣಾನಿ. ೫೨); ನಗೆ ಸಬ್ಬವಂ ಬಿನದಮೆಂಬಿವಹಜಿಂ ಲಲಿತಾಂಗನಂ 
ಮನಂಗೊಳಿಸುವರ್‌ . . . ಸಗ್ಗದ ದೇಸೆಕಾರ್ತಿಯರ್‌ (ಆದಿಪು. ೨-೭೧); ಸಬ್ಬವ 


ನಗೆನುಡಿಗಾಅರ ಕಳುಪುತೆ (ಉದೃದೇ. ೪-೪೫); ಕಬ್ಬದ ಪವಣಂತುಟಿವನ ಸಬ್ಬವ ' 10 


ನುಡಿಗಳ್‌ (ಚಿಕವಿ. ೬-೧೦೯). ಗಿ ಸರ್ಬವ : ೨. ಆ ವಿದೂಷಕಂ ಸರ್ಬವದೊಳೆಲ್ಲರಂ 
ನಗಿಸುತ ( ಚಿಬಪ್ರಾ. ೧೦-೨೫). 

ಸಬ್ಬವಕಾರ "ಸಬ್ಬವಗಾಅ' ನೋ 

ಸಬ್ಬವಕಾರ್ತಿ "ಸಬ್ಬವಗಾರ್ತಿ' ನೋ. 

ಸಬ್ಬವಕಾಅ "ಸಬ್ಬವಗಾಜ' ನೋ. 

ಸಬ್ಬವಗಾಅ, ಸಬ್ಬವಕಾರ, ಸಬ್ಬವಕಾಅ (ನಾ). ಹಾಸ್ಕಗಾರ ; ವಿದೂಷಕ: 
ಆಸ್ಥಾನವಲ್ಲಭನ ಮನಮನಜ್‌ದು ನಗಿಸುವ ಕುಬ್ಬ ವಾಮನ ಬಧಿರ ಮೂಕರ್‌ 
ಮೊದಲಾದ ಪಲತೆಅದ ಸಬ್ಬವಗಾ[ಪಾಕಾಂ. ಕಾ]ಅರಿ೦ (ಜಗವಿ. ೨-೩೯ ವ). 
ಸಬ್ಬವಕಾರ : ""ಸಬ್ಬವಕಾರನೆಂದೆನೆ ವಿದೂಷಕನ ನಾಮ'' (ಕಶರ. ೧೦೧); ಅವನ 
ಮಗನಾದ ಸಬ್ಬವಕಾರನನ್ನು ಕರೆದುಕೊಂಡು ಬಾ (ನಗೆಗ. ೭೦). ಸಬ್ಬವಕಾಅ: 
““ಸಬ್ಬವಕಾಜನೆಂದು ಪರಿಹಾಸಕಂ'' (ಕಶಸಾ. ೬೯-೩೫); ದೇವನ ಬೇಂಟೆಯುಜ್ಜುಗದ 
ಸಬ್ಬವಕಾಅರ ಡಿಂಡಿಮಾರವಂ ತೀವಿದುದಾ ಮಹಾಕಟಕದೊಳ್‌ (ಶಬಶಂ. ೩-೨); 
ನೀಂ ಕಬ್ಬಿಗನೋ, ಸಬ್ಬವಕಾಅನೋ (ರಾಮಾಶ್ವ. ೧೧೮-೨೪). ([ಸಬ್ಬವ * - ಕಾಲ] 

ಸಬ್ಬವಗಾರ್ತಿ, ಸಬ್ಬವಕಾರ್ತಿ (ನಾ). ಮೇಳದ ಹೆಂಗಸು; ಜೊತೆಯವಳು: 
“ಸಬ್ಬವಗಾರ್ತಿಯೆನೆ ಮೇಳದಾಕೆ'' (ಕಬ್ಬಕ್ಕೆ. ೨೬). ಸಬ್ಬವಕಾರ್ತಿ : ""ಸಬ್ಬವಕಾರ್ತಿ 
ಯೆಂದು ಮೇಳಗಾರ್ತಿ'' (ಕಶಸಾ. ೬೨-೩೭೮) ; ನಾಟ್ಮಮಂ ರಚಿಸೆ ಸಬ್ಬವಕಾರ್ತಿಯರ್‌ 
(ಕಮಮಾ. ೩-೨೧); ಓರ್ವ ಸಬ್ಬವಕಾರ್ತಿ ತನ್ನೆಡೆ ಸಂದಿರ್ದ ಪೆಣ್ಮಣಿಗಳಂ ನೋಡಿ 
(ಮರಾಚ. ೫-೧೦೬). [ಸಬ್ಬವಗಾಅ 3- - ತ್ಮಿ (ಆ ಇತ್ತಿ) 

ಸಬ್ಬಸ "ಸರ್ಬಸ್ಟ' ನೋ. 

ಸಬ್ಬಸಗಿ "ಸಬ್ಬಸಿಗೆ' ನೋ 

ಸಬ್ಬಸಗೆ "ಸಬ್ಬಸಿಗೆ' ನೋ 

ಸಬ್ಬಸಿಕೆ "ಸಬ್ಬಸಿಗೆ' ನೋ. 

ಸಬ್ಬಸಿಗೆ, ಸಬ್ಬಸಗಿ, ಸಬ್ಬಸಗೆ, ಸಬ್ಬಸಿಕೆ, ಸಬ್ಬಸೀಗೆ (ನಾ). ಒಂದು ಬಗೆಯ 
ತರಕಾರಿ ಸೊಪ್ಪು: ""ಮಂಜುಪತ್ರಿ. .. ಕಾರವಿ - ಈ ೭ ಸಬ್ಬಸಿಗೆ '' (ನಾಚಿರಾ ೧೧೧); 
""ಶತಪುಷ್ಪಿಯನ ಸಬ್ಬಸಿಗೆ'' (ಮಂಗರಾ. ೪೦-೩೭); ಸಬ್ಬಸಿಗೆಯನರೆದಿಕ್ಕೆ ಮರನ 
ಮೊದಲೊಳದಂ ಸೇಕಿಸುವುದು (ಲೋಕೋಪ. ೬-೧೪); ಸಬ್ಬಸಿಗೆ ಸಾಸವೆ ಮುಂತಾದ 
ಪ್ರತಿಹೇಲೊಂದಕ್ಕಂ (ಎಕ. ೪. ಬೇಲೂರು. ೭೫-೧೦೨: 382); ಅರಿಸಿನ ಕಟುಕರೋಹಿಣಿ 
ಸಬ್ಬಸಿಗೆ . . . ಸೊಗದೆ ಇವಿಷ್ಟನೂ . . . ಚೂರ್ಣಿಸಿ (ವೈದ್ಯಸಾ. ॥ ೧೨೩). ಸಬ್ಬಸಗಿ: 
ಇಂಥ ತಂಪು ಎರಿಗಳಲ್ಲಿ . . . ಸಬ್ಬಸಗಿ ಸೋಪು ಗಜರಿ ಬೀಜಗಳನ್ನಾದರೂ ಬಿತ್ತಿದರೂ 
ಬರುತ್ತದೆ (ಕೃಷಿಪ್ರ. ೭೩); ಮೆಂತೆ ಸಬ್ಬಸಗಿ ಕೋತಂಬರಿ ಕರಿಬೇವ ಸಂತೆಯಲಿ ಸಿಕ್ಕೀದ 

ಸಬ್ಬಸಗೆ : ಮೆಂಥೆಯ ಜೀರಗೆ ಸಬ್ಬಸಗೆ ಕೊತ್ತಂಬರಿ 

: *ಶಾಲೇಯಃ . . . 

ಮಿಶ್ರೇಯಾ - ೬ ಸಬ್ಬಸಿಕೇ ಹೆಸರುಗಳು'' (ಸಿದ್ಧಾಂತಿ. ೧೩೬). ಸಬ್ಬಸೀಗೆ : '"ಅಮರ 

ಪುಷ್ಪಿಕ - ಸಬ್ಬಸೀಗೆ'' (ಅಕಾನಿ. ೧-೩೪); ಕೀರೆ ನಲುವಲು ಚಕ್ಕವತ್ತ ಸೊಲೆ ಸಬ್ಬಸೀಗೆ 


ಪಲ್ಲೆಗಳ (ಸಿದ್ಧಪು. ೧೭-೪೯) . 
ಅರಿಸಿನ ಉಳ್ಳಿ, (ಎಕ. 71. ಪಾವಗ. ೫೦-೫೫; 1248). ಸಬ್ಬಸಿಕೆ 


ಮೊದಲಾದ ಸೊಪ್ಪುಗಳ ಬೇಟ್‌ ಬೇಯುಕ್ಕರಿಸಿ (ಸೂಪಶಾ. ೪-೧೬) ; ಸಬ್ಬಸೀಗೆಬೀಜಮಂ | ಆ 


ರುದ್ರಜಟೆಯಂ ಕೃತಾಂಜಲಿ ಎಂದು ಮುಟ್ಟಿದರೆ ಮುರುಟುವನು (ಕಾಮಶಾ. ೨೬೨). [?] 


೮೩೩೪ 


ಸಭಾಗೃಹ 


ಸಬ್ಬಸಿಗೆಫೃತ (ನಾ). ಒಂದು ಬಗೆಯ ಔಷಧಿದ್ರವ್ಯ : ಸಬ್ಬಸಿಗೆಫೃತ 
ಸೇವಿಸೆ ಹಳೆಯಜ್ವರಂ ಪರಿಹಾರಮಾಗಿ ದೇಹಪುಷ್ಟಿಯಹುದು (ಸರವ. ೧೨೫). 
(ಸಬ್ಬಸಿಗೆ 4 ಫುತ] 
ಸಬ್ಬಸಿಗೆಮಾವು (ನಾ). ಒಂದು ಬಗೆಯ ಮಾವು: 
$ [ಸಬ್ಬಸಿಗೆ 4 ಮಾವು 
ಸಬ್ಬಸೀಗೆ "ಸಬ್ಬಸಿಗೆ' ನೋ 
ಸಬ್ಬಾಣಿ (ನಾ). ಪಾರ್ವತಿ ; ಶಿವೆ; ಶರ್ವಾಣಿ : ""ಮಾಕಾಳಿ, ಮಾದೇವಿ, ಸಬ್ಬಾಣಿ 
. ಸಿಂಗದೇರಳ್‌ - ಈ ೫ ಪಾರ್ವತಿಯ ಪೆಸರ್‌'' (ಕಶಸಾ. ೪೭-೩); ಲೇಸಿನಲಿ 
ಕಡಲಣುಗೆ ಸಬ್ಬಾಣಿಯರು ಪಾಡಿಪರು (ಕುವಲ. ೧೬೬-೨). 
ಸಬ್ಬಾಣಿಯಾಣ್ಮ ವ ಪಾರ್ವತಿಯ ಗಂಡ ; ಶಿವ : ನರನಲ್ಲವೆಂದು 
ಸಬ್ಬಾಣಿಯಾಣ್ಮನಹುದಕಟಕಟ ಕೆಟ್ಟೆ ನಾಂ... ಎನುತೆ (ಚತುಪು. ೪-೩-೨೬). 
[ಆ ಸಂ. ಶರ್ವಾಣೀ। 
ಸಬ್ಬಿನಾಡು (ನಾ). ಒಂದು ನಾಡಿನ ಹೆಸರು: ಭಟಾರರ ಗುಡ್ಡಂ ಜಿನವಲ್ಲಭಂ 
ಸಬ್ಬಿನಾಡ ನಟ್ಟ ನಡುವಣ ಧರ್ಮವುರದುತ್ತರ ದಿಗ್ಭಾಗದ ವೃಷಭಗಿರಿ 
[ಸಬ್ಬಿ * ನಾಡು] 
ಬ್ಬ್ಮು (ನಾ). ಸಾಬೂನು : ಬೆಳಗುವ ಸಬ್ಬಿನ ಗುಳ್ಳೆಯಂತೆಯೋ, ವಾಯುಮಂಡಲ 
ವನ್ನು ಬೇಗನೆ ಸೀಳಿ ದಾರಿಬಿಡಿಸಿಕೊಂಡು . . . ಒಂಟಿಯಾಗಿಯೂ ಇರುವುದು 
(ಚ್ಯೋತಿರ್ಷ. ೧೮೬). [ಆ ಸಬಕಾರ. / ತೆಲು. ಸಬ್ಬು) 
ಸಬ್ಬ್ದು (ನಾ). ಸ್ತಬ್ಧ ; ಪ್ರಶಾಂತ : ನಿದ್ದೆ ಬರಲೊಲ್ಲದು ಹನ್ನೆರಡು ಬಡಿದು 
20 ಹೋಯಿತು ಎಲ್ಲ ಕಡೆ ಸಬ್ಬಾಗಿದೆ (ಅನ್ನ. ೩೦೧). ` 1ನ ಸಂ. ಸ್ತಬ್ಧ?] 
ಸಬ್ಬುತಿರುಗು (ಕ್ರಿ). (7) : ಬರೆಪದೊಳರ್ಥದೊಳಿಮ್ಮಡಿ ಪರಿವಂತಿರೆ ಪರವನೊಡನೆ 
ಕೃತವದಿಂದಂ ದೊರೆಕೊಂಡು ತಿಂದು ಲೆಕ್ಕಂ ಪಿರಿದಾದೊಡೆ ಸಬ್ಬುತಿರುಗೆ ತಾಂ ತೆತ್ತಪನೆ 
(ಮದತಿ. ೧೦-೬೪). [ಸಬ್ಬು? * ತಿರುಗು] 
ಸಬ್ಬೆ, ಚಬ್ಬೆ, ಚೆಬ್ಬೆ (ನಾ). ಮರದ ಸಣ್ಣಕೊಂಬೆ, - ಕಡ್ಡಿ : (0. ಚಬ್ಬೆ : 
2| ಬರ್ಚ್‌ ಚೆಬ್ಬೆಯಿಂದ ತೀಡಿಯಾಯಿತು (ಪುನರು. ೨೩೬). ಚೆಬ್ಬೆ: ಬಿಟ್ಟಿ ಕುದುರೆ 
ಆವರ್ಕೆ ಚೆಬ್ಬೆ (ಹುಟ್ಟಿಹ. ೧೪). [9.1 ತಮಿ. ಚಪ್ಪೆ ಎ ಮರದ ಚಕ್ಕೆ, - ಚೂರು] 
ಸಬ್ಬೆಚೆಯ (ನಾ). ಸರ್ವೇಶ ; ಶಿವ : ಸಬ್ಬಔಬ್ಬೆನಿಚೆಯ ನಂಜೇಶ ಪೊರೆ ಭಕ್ತರ 
(ಗುರುಚಾ. ೧೬-೫೬); ಆಜುಮೊಗನ್ಕೆಯ್ಕ್ಯ ಸಬ್ಬೆಆಟೆಯ . . . ರಕ್ಷಿಸುಗೆ ಬಿಡದೆಮ್ಮನು 
(ರಾಘಚ. ೧-೪). [ಸಬ್ಬ (ಆ ಸರ್ಬ) 3- ಎಲ್‌ಯ) 
30| ಸಭಯ (ಗು). ಭಯಸಹಿತವಾದ ; ಹೆದರಿಕೆಯಿಂದ ಕೂಡಿದ : ಅಭಯವಂ 
ಬೇಡುತ್ತ ಮತ್ತಂ ಸಭಯಮಾನಸನಾಗಿ ಭಕ್ತಿ ಪ್ರಭವಿಸಲು ತನ್ನಡಿಗಳಿಗೆ 
ಕೆಡದಿರ್ದವನನೆತ್ತಿ (ಬಸಪು. ೩೦-೩೦). ([ಸಂ.) 
ಸಭರಿತ (ಗು). ತುಂಬಿರುವ ; ಒಳಗೊಂಡಿರುವ : ನಿಮಗಭಿಮತಾರೋಗಣೆಯ 
|. ನೆಯ್ದಿಸಿ ಸಭರಿತಾರ್ಥದಿ: ಮಾಡುವಂತಹ ಭಕ್ತನೇ ನಾನು (ಬಸಪು. ೮-೨೮6). |ಂ.) 
35] ಸಚರ್ತೃಕೆ (ನಾ). ಗಂಡನನ್ನುಳ್ಳವಳು ; ಸುಮಂಗಲಿ. (ಸಂ. ಸಭರ್ತೃಕಾ ] 
ಸಭವ (ನಾ). ಜನ್ಮತಳೆದವನು ; ಹುಟ್ಟಿದವನು : ಜೀವಂ ಸಭವನೀ 
ಶಿವನಭವಸಹನು (ಬಸಪು. ೫೧-೨೮). ([ಸಂ.1 
ಸಭಾಕಂಪ (ನಾ). ಸಭೆಯ ಮುಂದೆ ನಿಂತಾಗ ಉಂಟಾಗುವ ನಡುಕ : ನನಗೆ 
ಸಭಾಕಂಪ ತಪ್ಪಿಸಿದವರೆಂದರೆ ಕ್ರಿಸ್ತೀಯ ಶ್ರೋತೃಗಳೆ (ಸ್ಮೃತಿಚಿ. ೨೯೧). ಸಂ.) 
40] ಸಭಾಗೃಹ (ನಾ). ೧. ಸಭೆ, ಸಮಾರಂಭಗಳು ನಡೆಯುವ ಭವನ : ನೋಡಿ 
ಪೃಥಾತನೂಜರ ಸಭಾಗೃಹದಂದಮನಂತುಟಪ್ಪುದಂ ಮಾಡಿಪೆನೆಂದು ಮಾಡಿಸಿ 
ಸಭಾಲಯಮಂ (ಪಂಪಭಾ. ೬-೬೮); ಖಗೇಂದ್ರ ಕನ್ನಿಕೆ ನೃಪೇಶ್ವರನಿರ್ದ ಸಭಾ 
ಗೃಹಂಬರಂ ಬಂದು (ಶಾಂತಿಪು. ೪-೮೦). ೨. ನಾಟಕ ಮಂದಿರದಲ್ಲಿ ಪ್ರೇಕ್ಷಕರು 
ಕುಳಿತುಕೊಳ್ಳುವ ಭಾಗ ; ರಂಗಮಂದಿರದ ಎದುರಿನ ಸ್ಥಳ : ರಂಗಮಂಟಪ, 
ಸಭಾಗೃಹ ನೇಪಥ್ಮಸಂಬಂಧವಾದ ಎಲ್ಲ ವಿಷಯಗಳಲ್ಲೂ ಆಗಿನ ದಿವಸಗಳಲ್ಲಿ 
ಪಕ್ರವಾದ ಅಭಿಪ್ರಾಯಗಳಿದ್ದಂತೆ ಕಾಣುವುದು (ಬಾಲಪ್ರ. ॥॥. ೧೨೮೯). [ಸಂ.] 


(ಮುಂಬಯಿ.ಕಿ. ೨-೬೪). 


15 (ಶಾಸಸಂ. ೯-೯; ಸು. 950). 


ಸಭಾಗೇಹ 


ಸಭಾಗೇಹ (ನಾ)... ಎ "ಸಭಾಗೃಹ ೧: ಆ ಸಭಾಗೇಹದೊಳ್‌ ಉತ್ತಮ | 
ಮಹತ್ತರದೇವರೆರಡುಂ ಕೆಲದೊಳಂ . . . ಸಂದಣಿಸೆ (ಶಾಂತಿಪು ೭-೧೬ ವ). ಸಂ.) 

ಸಭಾಜನ (ನಾ). ೧. ಸಭೆಯಲ್ಲಿರುವ ಜನ ; ಸಭೆಯ ಸದಸ್ಕರು : ಸಭಾಪತಿ | 
ಯಾಗಿರ್ದ ಮಹಾಬಳನುಮಂ ಪ್ರಾಶ್ನಿಕರಾಗಿರ್ದ ವಿದ್ವಜ್ಜನಮುಮಂ ಸಭಾಜನಮುಮಂ 
ಶಿಳಿಪಿ (ಅದಿಪು. ೨-೧೦ ಮ; ಚತುರವಚನರಚನಾಪ್ರಪಂಚಕಂಚುಕಿತ ರೋಮಾಂಚ ! 5 
ಚುಂಚು ಸಭಾಜನಶರೀರನುಮಪ್ಪ ದೂತಮುಖ್ಯನನಟ್ಟಿ (ಶಾಂತಿಪು. ೨-೫೧ ವ). | 
೨. ಗೆಳೆತನ ; ಸ್ನೇಹ : ""ಸಖ್ಯಂ, ಸಾಪ್ತಪದೀನಂ, ಸೌಹಾರ್ದಂ, ಸೌಹೃದಂ . . . 
ಸಭಾಜನಂ - ಈ ೯ ಕೆಳೆ'' (ಹಲಾಯು. ೧೧೭-೨೧). (ಸಂ.] 

ಸಭಾತಾಂಬೂಲ (ನಾ). ಮದುವೆ ಮೊದಲಾದ ಸಮಾರಂಭಗಳಲ್ಲಿ 
ನೆರೆದಿದ್ದ ಜನರಿಗೆ ಹಂಚುವ ತಾಂಬೂಲ: ಸಭಾತಾಂಬೂಲವಾದನಂತರ | 10 
ವಧೂವರರಿಗೆ ಆರತಿ ಮಾಡಿದರು (ರೂಢಿ). (ಸಂ.] 

ಸಭಾತ್ಕಾಗ (ನಾ). (ಪ್ರತಿಭಟನೆಯನ್ನು ಸೂಚಿಸಲು) ಸಭೆಯಿಂದ 
ಹೊರಬರುವುದು: ಶಿಶುಪಾಲನು . . . ರಾಜರೊಡನೆ ಸಭಾತ್ಕಾಗ ಮಾಡಿ 
ಹೊರಟುಹೋದನು (ವಚಭಾ. ೮೨). (ಸಂ. 

ಸಭಾಧ್ಯಕ್ಷ (ನಾ). ಸಭೆಯ ಮುಖಂಡ ; ಸಭಾಪತಿ : ಸಭಾಧ್ಯಕ್ಷರು ಬಹುಮಾನ 
ವಿತರಣೆ ಮಾಡಿದರು (ರೂಢಿ).  [ಸಂ.] 

ಸಭಾನಿಳಯ (ನಾ). ಎ ಸಭಾಗೃಹ ೧ : ಮಣಿಕನಕರಚಿತಮಂಡಿತ ಸಭಾನಿಳಯ 
ದೊಳು (ನಂಬರ. ೩-೭೧). (ಸಂ. ಸಭಾನಿಲಯ] 

ಸಭಾನುರಾಗ (ನಾ). ೧. ಸಭ್ಮರ ಪ್ರೀತಿ ,- ವಿಶ್ವಾಸ ; ಸಜ್ಜನರ ಅನುರಾಗ. 
೨. ಸೂರ್ಯನ ಅರುಣವರ್ಣ; ರವಿಯ ಕೆಂಪುವರ್ಣ. ೧ , ೨ : ಆಮಂಟಪಂ 
ಮಧುಸಮಯದಂತೆವೋಲ್‌ ಪ್ರಮದಾಳಿ ಸಮನೋಮನೋಜ್ಞಮಂ . 
ಸಂಧ್ಯಾಸಮಯದಂತೆ ಸಭಾನುರಾಗರಂಜಿತಮುಂ (ರಾಜಶೇ ೮-೮ ವು. [ಸಂ.] 

ಸಭಾಪತಿ (ನಾ). ೧. ಎ ಸಭಾಧ್ಯಕ್ಷ: ಸಬಾಪತಿಯಾಗಿರ್ದ ಮಹಾಬಳನುಮಂ 
ಪ್ರಾಶ್ನಿಕರಾಗಿರ್ದ ವಿದ್ವಜ್ಜನಮುಮಂ . . . ಶಿಳಿಪಿ (ಆದಿಪು ೨-೧೦ ವ) ; ತತ್ಸಭಾಪಶಿಯ 
ನರ್ಮಸಚಿವರೊಳಟ್‌ಮನುಕಾರ ನೈಮಿತ್ತಿಕನಂ ಕಣ್ಣಂ ಕಿಡೆ ಜಡಿದು (ಶಾಂತಿಪು. 
೬-೨೪ ವ). ೨. ವಿಧಾನಮಂಡಲದ ಅಧ್ಯಕ್ಷ ; ರಾಜ್ಯಪರಿಷತ್ತಿನ ಅಧ್ಯಕ್ಷ: 
ಬಾರತದ ಉಪರಾಷ್ಟ್ರಪತಿಯವರು ತಮ್ಮ ಪದನಿಮಿತ್ತ ರಾಜ್ಯಪರಿಷತ್ತಿನ 
ಸಭಾಪತಿಯವರಾಗಿರತಕ್ಕುದು (ಭಾಧಾನ. ೩೨). [ಸಂ] 

ಸಭಾಪರ್ವ (ನಾ). ೧. ಮಹಾಭಾರತದ ಹದಿನೆಂಟು ಪರ್ವಗಳಲ್ಲಿ 
ಎರಡನೆಯದು. ೨. (ಆಲಂ) (ಸಭೆಗೆ) ಅಭಿವೃದ್ಧಿಯ ಕಾಲ, - ಪುಣ್ಮಕಾಲ; 
ಆದಿರುದ್ರ ಗಣಾದಿಪರ್ವಂ ವಾದಿಗಳ ಹೃತ್‌ಶಲ್ಕಪರ್ವಂ ಮೋದಭಕ್ತಿಗೆ ಬಸವ 
ಸಿಂಹಾಸನ ಸಭಾಪರ್ವಂ ವೇದವಿದರುದ್ಕೋಗಪರ್ವಂ (ಬಸಪು ೫-೨). ಸಂ.) 

ಸಭಾಪೂಜೆ (ನಾ). (ನಾಟಕಾರಂಭದಲ್ಲಿ) ನೆರೆದಿರುವ ಪ್ರೇಕ್ಷಕರಿಗೆ 
ಸಲ್ಲಿಸುವ ಗೌರವ ಪೂಜೆ : ಗಣೇಶಪ್ರಾರ್ಥನೆಯಾದ ತರುವಾಯ ಸಭಾ 
ಪೂಜೆ ನಡೆಯುತ್ತದೆ (ಭಾರದ. ೫೬). "ಸಭಾವಂದನೆ' ಪರಾ. 

(ಸಂ. ಸಭಾಪೂಜಾ। 

ಸಭಾಭವನ (ನಾ). ಎ ಸಭಾಗೃಹ ೧ : ಮಂತ್ರಶಾಲೆಯಂ ಪೊಜಮಟ್ಟು ಬಂದು 
ಸಭಾಭವನಮಂ ಪೊಕ್ಕು (ಶಾಂತಿಪು. ೨-೭೦ ವ). [ಸಂ.1 

ಸಭಾಭೂಮಿ (ನಾ). ಸಭೆಯು ನಡೆಯುವ ಸ್ಥಳ: ವೈಜಯಂತಿಯೆಂಬ 
ದಿವೃಪ್ರಾಸಾದಮುಂ ದಿಕ್ಸ್ಟಸ್ತಿಕಮೆಂಬ ಸಭಾಭೂಮಿಯುಂ (ಆದಿಪು ೧೫-೩ವ). [ಸಂ.] | 30 

ಸಭಾಭ್ಯಂತರ (ನಾ). ಸಭೆಯ ಅಂತರಂಗ,- ಒಳಭಾಗ: ಉರ್ವರಾಮರ 
ಸಭಾಭ್ಮಂತರಲೋಹಾಸನಸ್ತಿತಂ ತದಾಸನದಿನಿಟ್‌ದು ಮುಳಿದು (ಸುಕುಮಾ. ೫-೭ ವ). 

(ಸಂ. | 

ಸಭಾಮಂಟಪ (ನಾ). - ಸಭಾಗೃಹ ೧ : ಸಭಾಮಂಟಪದೊಳ್‌ ಬ್ರಹ್ಮಜುಷಿಯರು | 
ಮನರಸುಮಕ್ಕಳುಮನೆಡೆಯಣಿದಿರಿಸಿ (ಪಂಪಭಾ. ೬-೩೩ ವ); ಸಭಾಮಂಟಪದಲ | 45 
ಮಹಾಸಭೆಯಾಗಿ ನೆರೆದಿರ್ದು (ಸೌಇಇ. ೫%. ೨೧೨-೩; 7). [ಆ ಸಂ. ಸಭಾಮಂಡಪ। | 


15 


20 


26 


೮೩೩೫ 


ಸಭೆ 


ಸಭಾಮಂಡಲ, ಸಭಾಮಂಡಳ (ನಾ). ಸಭೆಯಲ್ಲಿ ನೆರೆದ ಜನ ; ಸಭಾಸದರು: 
ನುಡಿದನು ತತ್ಸಭಾಮಂಡಲ ಮಹಾಂಬುಧಿ ನುಡಿದೆರೆಯ ತನಿಗಡಣವಡಗಿರಲು 
(ಕುವ್ಮಾಉ. ೮-೭೨); ರಾಜ್ಯ ಸಭಾಮಂಡಲದಲ್ಲಿ ಅಗ್ರಪದವಿಯನ್ನು ಪಡೆದನು 
(ಮಣಿಸ. ೪). ಸಭಾಮಂಡಳ : ವಿದ್ಮಾಧರರಾಜನ ಸಭಾಮಂಡಳಂ ಕ್ಲೋಭ 
ಕ್ಕೊಡರ್ಚಿದಾ ಪ್ರಸ್ತಾವದೊಳ್‌ (ಶಾಂತಿಪು. ೩-೬೬ ವ). [ಸಂ.] 

ಸಭಾಮಂಡಳ "ಸಭಾಮಂಡಲ' ನೋ. 

ಸಭಾಮರ್ಯಾದೆ (ನಾ). ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿ ,- ನೀತಿ: 
ಯಾರೂ ಸಭಾಮರ್ಯಾದೆ ಮಾರಬಾರದು (ರೂಢಿ). (ಸಂ. ಸಭಾಮರ್ಯಾದಾ। 

ಸಭಾವಂದನೆ (ನಾ). ಯಕ್ಷಗಾನ ಆಟದ ಆರಂಭದಲ್ಲಿ ನೆರೆದ ಪ್ರೇಕ್ಷಕರಿಗೆ 
ವಂದನೆ ಸಲ್ಲಿಸುವ ಒಂದು ವಿಧಿ : ಮೊದಮೊದಲಿನ ಆಟಗಳಲ್ಲಿ ಗಣಪತಿಯ 
ಪೂಚೆಗಿಂತ ವಿಶೇಷದ ಸಭಾವಂದನೆಯಂಥ ಪೀಠಿಕೆ ಇತ್ತೋ ಇಲ್ಲವೋ (ಯಕ್ಷಬ. ೫೧). 
“ಸಭಾಪೂಜೆ' ಪರಾ. (ಹಂ. ಸಭಾವಂದನಾ] 

ಸಭಾವಿಷ್ಟ (ನಾ). ಸಭೆಯಲ್ಲಿ ಕುಳಿತಿರುವವನು : ಆರುರ್ವೀಚಕ್ರಮನಿಂತು 
ಕೊಟ್ಟರನುಜಂಗೆಂದಾ ಸಭಾವಿಷ್ಟರೋರೊರ್ವರ್‌ ಬಣ್ಣಿಸಿದರ್‌ (ಪಂರಾಮಾ. ೬-೧೩೩). 

[ಸಂ.1 

ಸಭಾಸದ (ನಾ). ಎ ಸಭಾವಿಷ್ಟ : ಅತಿಶಯಧವಳನ ಸಭಾಸದರ್ಮನ್ನಿಸುವರ್‌ 
(ಕವರಾ. ೧-೫); ಗೆಲವಿದೆಂತುಟೊ ತನ್ನ ಸೋಲಿದು ಬಳಿಕ ಸೋತರೆ ಧರ್ಮಗತಿಯನು 
ತಿಳಿದು ಹೇಳಲಿ ತತ್ಸಭಾಸದರೆಂದಳಿಂದುಮುಖಿ (ಕುವ್ಮಾಸ. ೧೪-೮೦); ಪುಷ್ಪಾಂಜಲಿಯಂ 
ಕೆದರ್ದು ಮೊದಲೊಳ್ಕೋಹಿಸಿ ಸಭಾಸದರಂಗರಂಗದೊಳಪಾಂಗಪ್ರಭೆ ನರ್ತಿಸುತ್ತಿರೆ 

(ಸಂ. ಸಭಾಸದ್‌। 

ಸಭಾಸದನ (ನಾ). = ಸಭಾಗೃಹ ೧ : ಸಭಾಸದನದೊಳ್‌ ಪಿರಿದು ಪೊಟ್ಟು 
ಪೋಗೆಯುಂ (ಶಾಂತಿಪು. ೧೨-೨೩ ವ); ನೃಪಾತ್ಮಜಂ . . . ಸಭಾಸದನಮಂ ಪೊಕ್ಕು 
(ಪುಷ್ಪಪು. ೪-೭೦ ವ). (ಸಂ. 

ಸಭಾಸದ್ಮ (ನಾ). = ಸಭಾಗೃಹ ೧ : ತನ್ಯಂಗಿ ನಿನ್ನ ಸಭಾಸದ್ಮದೊಳೇಕೆ 
ದಳ್ಳಿಸಿದುದಿಲ್ಲುತ್ತಾನವಂಶಸ್ವನಂ (ಮಲ್ಲಿಪು. ೪-೯). (ಸಂ.] 

ಸಭಾಸೂರ (ನಾ). ಸಭೆಯಲ್ಲಿ ಮಾತ್ರ ಶೌರ್ಯ ತೋರಿಸುವವನು ; ಬರೀ 
ಬಡಾಯಿಕೊಚ್ಚುವವನು : ವನಿತಾನೀಕದ ಮುನ್ಹೆ ಪೊಟ್ಟಳಿಸಿ. . . ಸಿಂಹಧ್ವನಿಯಿನ್ನೆ 
ಗರ್ಜ್ಜಪ ಸಭಾಸೂರರ್ಬರಂಗೆಯ್ದುದಯಾದಿತ್ಮಂಗೆ ಬಯಲ್ಲೆವರ್ಪರೂೊಳರೇ 

[ಆ ಸಂ. ಸಭಾಶೂರ] 


(ರಾಜಶೇ. ೫-೧೯ ವ). 


(ಎಕ. ೩1, ಚಿತ್ರದು. ೩೪-೨೦ ; 1123). 


30| ಸಭಾಸ್ತಾರ (ನಾ). ೧. ಸಭೆಯಲ್ಲಿ ಸಹಾಯಕನಾಗಿರುವವನು. ೨. (ಆಟದಲ್ಲಿ) 


ಸಹಭಾಗಿಯಾಗುವವನು : ನಾನು ಆ ರಾಜನಲ್ಲಿ ಸಭಾಸ್ತಾರನಾಗಿರೋಣವೆಂದು 
ಮಾಡಿದ್ದೇನೆ (ವಚಭಾ. ೧೮೪). 1ಸಂ.] 

ಸಭಾಸ್ಥಳ (ನಾ). ಸಭೆಯು ಸೇರುವ ಸ್ಥಳ : ಗಂಡಸಿಯ ಶ್ರೀಮದಶೇಷಮಹಾ 
ಜನಂಗಳು ಸಭಾಸ್ತಳೆದಲ್ಲಿ ಕುಳಿತು (ಎಕ. ೪,ಆರಸೀ ೧೫೮-೧೧ ;1324). (ಸಂ. ಸಭಾಸ್ಮಲ] 


35| ಸಭಿಕ (ನಾ). ೧. ಜೂಜಿನ ಮನೆಯ ವ್ಯವಸ್ಥಾಪಕ : "“ಸಭಿಕಃ, ದ್ಯೂತಕಾರಕ: - 


ಈ ೨ ಜೂಜುಗಾಆಂ'' (ಹಲಾಯು. ೬೪-೨೭೪). ೨. ವ ಸಭಾವಿಷ್ಟ: ಸಪ್ತಯಷಿಗಳೇ 
ಇವನ ಸಭಿಕರು («ನೀತಿಚಿಂ. 1೪. ೮).  [ಸಂ.1 

ಸಭಿಸು (ಕ್ರಿ). ಗುಂಪಾಗು (7?) : ಜಾವಜಾವಕೆ ಗಸ್ತಿ ಸಭಿಸಿ ತಿರುಗುವಂತೆ 
ರಾಯಕಟ್ಟಳೆಯ ಮಾಡಿಸಿದ (ಸೌಂದಕಾ. ೭-೧೭); ಬತ್ತೀಸಾಯುಧಗಳ ಪಿಡಿದು ಸಭಿಸಿ 
ಕಾಯಿವ ಮೊತ್ತಮೊತ್ತದಿ ಪಟುಭಟರು (ಸೌಂದಕಾ. ೭-೨೦). (ಸಭೆ? *- - ಇಸ್ಫು) 

ಸಭೆ (ನಾ). (ಒಂದು ಉದ್ದೇಶ ಅಥವಾ ಕಾರ್ಯಕ್ರಮಕ್ಕಾಗಿ ಕಲೆತ) ಜನಗಳ 
ಸಮುದಾಯ ,- ಸಮೂಹ ; ಪರಿಷತ್ತು ; ಗೋಷ್ಠಿ : ಕಳವಳಿಸಿ ಪಾತ್ರೆ 
ಪಾತ್ರೇಯೆಂದು ಕರೆವುತಂ ಇರೆ ಕಂಡು ಸಭೆ ನಡುಗಿ (ತಿರುರ. ದೇ. ೧೯-೭); ಕೆಲವು 
ಮುದುಕರು ಹೊರತು ಸಭೆಯಲ್ಲಿ ಇನ್ನಾರೂ ಇರಲಿಲ್ಲ (ರಾಯಕ. ೬೧). ೨. ಓಲಗ; 
ದರ್ಬಾರು ಸಭೆಗೀಶಾನೇಂದ್ರನೊಂದಂದದಿನಆ್‌ಯನೆನಲ್‌ ಬಣ್ಣಿಸಲ್‌ 
(ಶಾಂತಿಪು. ೯-೯೩) ; ಸಭೆಯೆಲ್ಲಂ ಪೊನ್ನ ನೀರಿಂದರೆಬಳಿದವೊಲಿರ್ದಪ್ಪುದು 


ಸಭೆಗೊಡು 


(ಅನಂಪು. ೧೦-೩೬). ೩. ನ್ಯಾಯಾಸ್ಥಾನ ; ನ್ಯಾಯಾಲಯ. ೪. ಜೂಜಿನ ಮನೆ. 
೫. [ಜೈನ] ಪರಿವ್ರಾಜ್ಯ ಲಕ್ಷಣಗಳನ್ನು ತಿಳಿಸುವ ಇಪ್ಪತ್ತೇಳು ಸೂತ್ರ 
ಪದಗಳಲ್ಲಿ ಒಂದು : ಸಭೆಯೆಂಬುದು ಪರಮಸಂಪತ್ಸಮೇತನಪ್ಪ ಜಿನನಾಥನಂ 
ಪೊರ್ದಿ ನಿಜೇಷ್ಟಬಂಧುಭೃತ್ಯಸಭಾಸಮುತ್ಸರ್ಜನಂಗೆಯ್ದು ತಪದೊಳ್‌ ನೆಗೆಲ್ಲೊಡೆ 
(ಚಾವುಂಪು. ೨೩೦). (ಹಂ. ಸಭಾ] 
ಸಭೆಗೊಡು (ಕ್ರಿ). ಸಭೆಯನ್ನು ಏರ್ಪಡಿಸು ; ಓಲಗ ನೀಡು : ನಿಸ್ತಾರಕರ್ಕ 
ಳೋಳಿಯೆ ಸಭೆಗೊಟ್ಟೋರಂತೆ ನಾಲ್ಬರಿರ್ದು (ಆಜಪು. ೧-೮೭). [ಸಭೆ * ಕೊಡು] 
ಸಭೆವೆರಸು (ಕ್ರಿ). ಗುಂಪುಕೂಡಿಸು ; ಸಭೆಯನ್ನು ನಡೆಸು : ವಾರಣಾಸಿಯೊಳು 
ಗದಾಧರ ದೇಗುಲದೊತ್ತಿನಲಿ ಸಭೆವೆರಸಿ ಕುಳಿತು (ಬಸಪು ೫೬-೫೮). 
[ಸಭೆ 4 ಬೆರಸು (< ಬೆರೆಯಿಸು] 
ಸಭೆಸೇರಿಸು (ಕ್ರಿ). ಗುಂಪುಕೂಡಿಸು ; ಸಭೆಯನ್ನು ಏರ್ಪಡಿಸು : ಆಗಾಗ್ಗೆ ಅವಳು 
ತನ್ನ ಮನೆಯಲ್ಲಿ ನಿಷ್ಠಾವಂತರಾದ ಭಕ್ತರನ್ನು ಸಭೆಸೇರಿಸುತ್ತಿದ್ದಳು (ಪುನರು. ೩೨೯). 
(ಸಭೆ *- ಸೇರಿಸು] 
ಸಭೇಂದುಮತಿ (ನಾ). ನಕ್ಪತ್ರಸಹಿತವಾದ ಚಂದ್ರನಿಂದ ಕೂಡಿದುದು: 
ಕಲ್ಮಾಣಿಯರಾಗಳಾರತಿಯ ಪೊಂಬರಿಯಣಮನಾಂತು ನಿಂದು ಮೇಣ್ಶಾಣಿಸಿದ 
ರ್ಸಭೇಂದುಮತಿಸಂಜೆ ಬಹುತ್ವಮನಾಂತು ನಿಂದವೋಲ್‌ (ರಾಜಶೇ. ೮-೭೩). [ಸಂ.] 
ಸಭೇಂದ್ರ (ನಾ). ಸಭಾಪತಿ : ವರಕಾರುಣ್ಯಂ ಶರಣ್ಯಂ ಬುಧಜನ 
ಕುಮುದಾನಂದಚಂದ್ರಂ ಸಭೇಂದ್ರಂ (ಲಾಸ್ಮರಂ. ೧-೩೩). [ಸಂ] 
ಸಭ್ಯ (ಗು). ೧. ಶಿಷ್ಟತೆಯಿಂದ ಕೂಡಿದ ; ಸೌಜನ್ಯವುಳ್ಳ : 
ಗೃಹಸ್ಥರು (ಖನರು. ೨೧೬). (ನಾ). ೨. ಶಿಷ್ಟತೆ ; ಸೌಜನ್ಮ 
ಕೂಡಾನು ಬಹಳ ಸಭ್ಯವಾಗಿ ನಡೆದುಕೊಂಡಿದ್ದೀಯೆ (ವೀರಯೋ. ೩೫). ೩. ಸಭಿಕ; | 
ಸಭಾಸದ :ಓಲಗಶಾಲೆಯಲ್ಲಿ ನೆರಹಿದನು ಸಭ್ಯರನಾಪ್ರಮಂತ್ರಿಗಳೆ (ಕುವ್ಕಾಉ. ೫-೧). 
. ೪. ಸುಸಂಸ್ಕೃತವ್ಯಕ್ತಿ ; ಶಿಷ್ಟ ; ನಾಗರಿಕ : ಏನಾದರಾಗಲಿ ಜಗದೊಳು ಸಭ್ಯರು 
ಕೊಟ್ಟ ಮಾತನು ನಡಸುವರು (ಇಂಚಾಪ. ೧೨೩-೫); ತಾವು ಬಹಳ ದೊಡ್ಡಮನುಷ್ಯರು, 
ಸಭ್ಯರು ಎಂಬುದನ್ನು ಕೇಳಿ ತಿಳಿದಿದ್ದೇನೆ (ಮಹಾಗ. ೧೮೩). (ಸಂ.] 
ಸಭ್ಯತನ (ನಾ). ಸೌಜನ್ಯತೆ ; ಸದಾಚಾರ : ಕೋರ್ಟಿನಲ್ಲಿಯೇ ಆದೀತು ಈ 
ನಿಮ್ಮ ಸಭೃತನದ ಪ್ರದರ್ಶನ! (ಕಮನೆ. ೨೧೬). (ಸಭ್ಯ % - ತನ| 
ಸಭ್ಯತೆ (ನಾ). ೧. ಶಿಷ್ಟಾಚಾರ; ಸನ್ನಡತೆ: ಸಭ್ಮತೆಗೆ ಹತ್ತಿದೆ ತೊನ್ನು 
(ಅರಳು. ೪೨೭-೨) ; ಹಣ್ಣನ್ನು ಕೊಯ್ಯದೆ ಇಡೀ ಹಣ್ಣನ್ನು ತಿನ್ನುವವರ ಮುಂದಿಡುತ್ತಿದ್ದುದು 
ಹಿಂದಿನ ಕಾಲದ ಹಳ್ಳಿಗರ ಸಭ್ಯತೆಯಾಗಿತ್ತು (ನನ್ನೂರು. ೧೩ ಪೀಠಿಕೆ. ೨. ನಾಗರಿಕತೆ: 
ನದಿಗಳ ಸಮಾಗಮವಾಗುವಲ್ಲಿ ಸುಮೇರಿಯನರ ಸಭೃತೆಯು ತಲೆದೋರಿತು (ಬಾಲಪ್ರ. 
|, ೨೨೩) ; ಪಾಶ್ಚಾತ್ಮರ ಸಭ್ಮತೆಯು ನಮ್ಮನ್ನಾಕರ್ಷಿಸಿತು (ಜೀವಾತ್ಮ. ೪11, ಮುನ್ನುಡಿ). 
(ಸಂ. ಸಭ್ಮತಾ। 
ಸಭ್ಛತ್ವ (ನಾ). ಎ ಸಭ್ಯತೆ ೧. (ಸಂ.] 
ಸಭೃಸ್ತ (ನಾ). ಸುಸಂಸ್ಕೃತ; ಶಿಷ್ಟ: 
(ಪುನರು. ೨೦೯). [ಆ ಸಂ. ಸಭ್ಮಸ್ಪ) 
ಸಭ್ಯಾಂಗಭಾಷಿತ (ನಾ). ಸುಸಂಸ್ಕೃತವಾದ ಮಾತು : ಮುರಮಥನ ಚಿತ್ತೈಸಿದ 
ತರುವರಿಯ . , . ಸಭ್ಯಾಂಗಭಾಷಿತಭಾವನಿಷ್ಠುರವ (ಕುವ್ಕಾಕ. ೨೦-೨೮). [ಸಂ.] 
ಸಮ್ಮ "ಚಮ್ಮ' ನೋ. 
ಸಮ್ಮ (ನಾ). ವರ್ಷ ; ಸಂವತ್ಸರ : ""ಹಾಯನಃ . . . ಸಂವತ್ಸರಃ, ಸಮಃ - ಈ ೬ 
ಭ್ರಮವಿದೂರನು ಹಲವು ಸಾವಿರ ಸಮಗಳನು 
ನೂಕಿದನು (ನಿಭಾಗ. ೯-೧೧-೩೯). (ಸಂ. ಸಮಾ) 
ಸಮ್ಮ (ಗು). ೧. ಮಟ್ಟಸವಾದ ; ಚಪ್ಪಟೆಯಾದ. ೨. ಸಮಾನವಾದ; 
ಓರಗೆಯ. ೩. ಸದೃಶವಾದ ; ಹೋಲುವ. ೪. ನಿಶ್ಚಲವಾದ; ತಟಸ್ಥವಾದ. 
೫. ನಿಷ್ಪಕ್ಷಪಾತವಾದ. ೬. ನೇರವಾದ ; ಸರಿಯಾದ. ೭. ಸದಾಚಾರ 


ನೀವಾದರೂ ಸಭ 


ಅವನು ಸಭ್ಯಸ್ತನೆಂದು ಕೇಳಿದ್ದೇನೆ 


ವರ್ಷಂ'' (ಹಲಾಯು. ೨೦-೧೦೬) ; 


10 


15 


: ಇಲ್ಲಿ ಎಲ್ಲರ | 20 


|25 


45 


೮೩೩೬ 


" ಮೂರು ವಿಧವು (ಕೈಪಿಡಿ. ೭೮). ೧೭.. 


ಸಮಂಚಿತ 


೯. ಸಂಪೂರ್ಣವಾದ ; ಸಮಸ್ತ. (ನಾ). ೧೦. ಸರಿಸಮಾನವಾದುದು; 
ಸದೃಶವಾದುದು : ಎನ್ನ ಕೊಟ್ಟುದನೆ ಕೊಂಡು ಮನೋಮುದದಿಂದೆ ಬಾಟ್ಟುದಂತ 
ವರಿವರೆಲ್ಲರುಂ ಸಮಂ (ಪಂಪಭಾ. ೪-೭); ತೊಟ್ಟಿನ ಬಳಿಯೊಳು ಬದನೆಯ ಹಸಿಯ 
ಕಾಯ್ಗಳಂ ಬೊಟ್ಟಿನ ಸಮದೊಳು ಛಿದ್ರಿಸಿ ತೋಡಿ (ಸೂಪಶಾ. ೪-೧೯). ೧೧. ಆರಾಮ; 
ಕ್ಷೇಮ : ಅದೊಂದು ಪರಿ ಗಂಟಲಂ ಮುಜ್‌ದರಿಷ್ಟನಂ ಕೊಂದಗುರ್ವದೊಂದು ಪರಿ 
ಕೇಶಿಯಂ ಸಮದೆ ಸೀಳ್ದು ಕೊಂದಂದವೆಂದದೇಂ . . . ನಕ್ಕನಾ ನಾರದಂ (ಜಗವಿ. ೫-೪೭); 
"ಏನಾಗಿದೆ ಮಗಾ, ಒಂದು ಥರಾ ಇದ್ದೀ' ಎಂದು ಕೇಳಿದ್ದಕ್ಕೆ - ಏನಾಗಿಲ್ಲವಮ್ಮ ಸಮ 
ಇದ್ದೇನೆ' ಎಂದ (ಹೊಸ. ೬೨). ೧೨. [ಗಣಿತ] ಒಂದು ಸಂಖ್ಯೆ ; ಎರಡು: 
`“ಸಮ, ಉಭಯಂ . . . ಎರಡಜ ನಾಮಂ'' (ವ್ಯವಹಾ. ೯-೨). ೧೩. ಎರಡರಿಂದ 
ಭಾಗಿಸಲ್ಪಡಬಹುದಾದ ಸಂಖ್ಯೆ ; ಬೆಸವಲ್ಲದ ಸಂಖ್ಯೆ : ಆದಿ ಅನಾದಿ ಸಮ 
ವಿಷಮಗ್ರಹವಲೌತು (ದಶಾವ. ೨-೧೦ ವ. ೧೪. [ಕಾವ್ಯಮಾ]ಒಂದು ಕಾವ್ಕಾ 
ಲಂಕಾರದ ಹೆಸರು ; ಅನುರೂಪಪದಾರ್ಥಗಳ ಘಟನೆಯ ವರ್ಣನೆ ಹಾಗೂ 
ಕಾರ್ಯಕಾರಣಗಳಿಗೆ ಸಮಾನಗುಣವಿರುವ ವರ್ಣನೆ ಇರುವ ಅಲಂಕಾರ : 
"ಸಮಾಲಂಕಾರ' ಪರಾ. ೧೫. ದಕ್ಷಿಣಮಾರ್ಗದ ಕಾವ್ಯದ ಹತ್ತುಗುಣಗಳಲ್ಲಿ 
ಒಂದು : ಸಮ ಮಧುರ ನಿಬಿಡ . . . ಗ್ರಾಮ್ಮೋಜಸ್ವಿ ಕ್ರಮದಿಂ ದಶಭೇದಮಲ್ಲಿ 
ದಕ್ಷಿಣಮಾರ್ಗಂ (ಕವರಾ. ೨-೫೪); ಆ ವಿಷಮವಲ್ಲದುದು ಸಮಮಿಾ ವನದೊಳ್‌ 
ಮಲಯಪವನನೆಂದಿತಾವಗಂ ಅಗ್ರಾಮ್ಮತೆಯೊಳ್‌ ತೀವಿದ ನುಡಿ (ಉದಯ. ಇ-ಇಛೆ. 
೧೬. [ಛಂದ] ಸಮ, ಅರ್ಧಸಮ ಮತ್ತು ವಿಷಮವೆಂಬ ಮೂರು ಬಗೆಯ 
ವೃತ್ತಗಳಲ್ಲಿ ಒಂದು ; ನಾಲ್ಕುಪಾದಗಳಲ್ಲೂ ಸಮಾನವಾದ ವರ್ಣಗಳುಳ್ಳ 
ವೃತ್ತ : ಅಲ್ಲಿ ಸಮಂ ಅರ್ಧಸಮಂ ವಿಷಮಮೆಂದು ವೃತ್ತಂ ಮೂಜು ತೆಅನಕ್ಕುಂ 
(ಛಂದೋಂಬು.೧-೪೬ವ); ವರ್ಣವೃತ್ತವು ಸಮ, ಅರ್ಧಸಮ, ವಿಷಮ ಎಂದು ಸಾಮಾನ್ಯವಾಗಿ 
[ನಾಟ್ಕ] ನೃತ್ಯದಲ್ಲಿ ಕೊರಳಿನ ಒಂದು 
ಭಂಗಿ ; ಕೊಂಕಿಲ್ಲದೆ ನೀಟಾಗಿರುವ ಕೊರಳ ಭಂಗಿ : ಸಮ, ನಿವೃತ್ತ... ಉನ್ನತ 
-. ಈ ಒಂಭತ್ತು ಕೊರಲ ಭೇದಂಗಳ್‌ (ಲಾಸ್ಮರ. ೨-೧೧೪ ವ). ೧೭ ನೃತ್ಯದಲ್ಲಿ 
ಮಲಗಿರುವ ಭಂಗಿ : ಸಮ... ನತ, ಈ ಆಯು ಮಲಗಿರ್ದ ಸ್ಹಾನಕಂಗಳ್‌ 
(ಲಾಸ್ಮರಂ. ೭-೧೨ ವ). ೧೮. ನೃತ್ಯದಲ್ಲಿ ಕಣ್ಣಿನ ಆಲಿಗಳ ಚಲನೆಯ ಒಂದು 
ಬಗೆ : ಕಣ್ಣು ಆಲಿಗಳ ಎಂಟು ಚಲನೆಗಳಿವೆ. ಅವು ಯಾವುವೆಂದರೆ - ೧. ಸಮ, 
೨. ಸಾಚಿ . . . ೮. ಅವಲೋಕಿತ (ಆಭಾನ್ಯ. ೪೬). 

ಸಮಸಮ (ದ್ವಿರುಕ್ತಿ) : ೧. ಎಲ್ಲರೀತಿಯಲ್ಲೂ ಸಮಾನವಾಗಿರುವುದು; 
ಸರಿಸಮವಾದುದು : ಸಮಸಮನಾಗಿ ಒಂಟಿಕಾಳಗಕ್ಕೆ ನಿಂತರೆ ಅವನನ್ನು ಯಾರು 
ಗೆಲ್ಲಬಲ್ಲರು? (ವಚಭಾ. ೩೬೨). ೨. ಹತ್ತಿರ; ಸಮಾಪ : ಅವರೆಲ್ಲಾ... 
ಅರ್ಕಾಳಬೆಟ್ಟಿನ ಸಮಸಮಕ್ಕೆ ಈಗ ಮುಟ್ಟಿರಬಹುದು (ಹೊಸಕ್ತಿ. ೧೧೯). ೩. ಸರಿಸಮನಾದ 
ವ್ಯಕ್ತಿ : ಮದುವೆಯೊಳ್‌ ಸಮಸಮರ ಕೂಟಮೇ ಒಳ್ಳಿತ್ತು (ಬಡ್ಡಪ್ರ. ೪೬-೧೦೧೭). 
ಸಕ್ಕಸಮಂ ಎ ಸಮಸಮನಾಗಿ; ಸರಿಸಮಾನವಾಗಿ : ಸಕ್ಕದಮುಂ ಕನ್ನಡಮುಂ 
ಸಕ್ಕಸಮಂ ಕೇಳ್ರೊಡೆನಿಸಿ ಪೇಟ್ಟುದು ಕೃತಿಯಂ (ಲೀಲಾಮ ೧-೬೩); ಘೋರದಾನವನ ತನು 
ಬಿರಿವುತಿರೆ ಖುರದಿಂ ಪ್ರಹಾರಿಸಲ್‌ ಸೀಳ್ದುದದು ಸಕ್ಕಸಮಮಾಗಿ (ಚಿಬಪು. ೪೪-೨೫). 
ಸಕ್ಕಸಮನೆ, ಸಕ್ಕಸವನೆ ಎ ಸಕ್ಕಸಮಂ: ಸಿಕ್ಕಿಮೊಂದೊಂದಕ್ಕೆ ತಾನಿಮ 
ತಕ್ಕವೆಂದೊರೆದೊಂದಚೊಂದಚೊಳುಕ್ಕಿ ಸಕ್ಕಸಮನೆಯೆನಿಸಿ ಕೊನೆ ಕೊನರಿ ತವೆ ಬೆರಸಿ 
(ಬಸಪು. ೧೮-೮೩) ; ನೇತ್ರಕ್ಕಂ ಸೂತ್ರಕ್ಕಂ ಸಕ್ಕಸವನೆಯಾಗಿ (ಜಯಕಾ. ೩-೫). (ಸರ. 


40| ಸಮಂಗಾಣ್‌ (ಕ್ರಿ). ಸಮಾನವಾಗಿ ಕಾಣು ; ಒಂದೇ ರೀತಿಯಲ್ಲಿ ನೋಡು : 


ಪಶು ಮೃಗಪಕ್ಷಿ ಸರೀಸೃಪಂಗಳುಮಂ ಸಮಂಗಾಣ್ಬ ಧರ್ಮಂ (ಚಾವಂಪು ೭). 


[ಸಮ್ಮ -- ಕಾಣ್‌] 


| ಸಮಂಚಿತ (ಗು). ೧. ಕೂಡಿದ ; ಸೇರಿದ : ಉಟ್‌ಯಲೆನಸುಂ ಲಜ್ಞಾಭಾರಂ 


ಸಮಂಚಿತ ಸಾಧ್ವಸಂ ಕಟ್‌ಯಲ್‌ . . . ಮೇಲ್ವಾಯ್ದು ತಳ್ತಿರದಪ್ಪಿದಳ್‌ (ಕಾದಂಉ. ೭೮೬); - 
ಪಳಂಚುವ ಸಮಂಚಿತ ಭ್ರೂಲತೆ ತಳ್ತ್ಳೆಮೆದುಜುಗಲ ನೆಳಲೊಳ್ಳುಖಕಮಳ 


ಸಂಪನ್ನವಾದ ;ಸುಸಂಸ್ಕೃತವಾದ. ಆ. ಎಲ್ಲರಿಗೂ ಇರುವ ; ಸಾರ್ವತ್ರಿಕವಾದ. | |  ಮಯೂಖಾಂಬುವೀಚಿ ಚಲಿಪವೊಲೆಸೆಗುಂ (ರಾಜಶೇ. ೧೨-೭೭). ೨. ಬಹುವಾಗಿ 


ಸಮಂಜಸ 


ಗೌರವಿಸಲ್ಪಟ್ಟ -: ಪಾಶಷೋಚನನಂ ಕೃಪಾಮಯ ಕಾಶಲೋಚನನಂ ಸಮಂಚಿತ 
ಪಾಶುಪತಸುವ್ರತನಿರತನಂ ಪ್ಕೂಚರಿತನನು (ಬಸಪ ೪೬-೭೨). (ನಾ). ೩. ಬಹಳವಾಗಿ 
ಗೌರವಿಸಲ್ಪಡುವವನು : ಪಂಚಜನಶಮನಾಂತಕನು ಸರ್ಪಭೂಷಣಸಮಂಚಿತನು 
ದಿವ್ಯಗಂಧಾನುಲೇಪನು ಕುಸುಮಸಂಛನ್ನದಿವ್ಯದೇಹನು (ಚತುಪು. ೧-೨-೪೩). [ಸಂ.1 

ಸಮಂಜಸ (ಗು). ೧. ಸರಿಯಾದ; ಸೂಕ್ತವಾದ: ಸಮಂಜಸವಾದ ಉತ್ತರ 
ಹೇಳುವ ಹತ್ತಾರು ಪ್ರಯತ್ನಗಳು ನಡೆದಿವೆ (ಬ್ರಾಎಎ. ೨೧). ೨. ನ್ಯಾಯವಾದ ; 
ಪ್ರಾಮಾಣಿಕವಾದ. ೩. ನಿಜವಾದ ; ಸತ್ಕವಾದ : ಒಂದು ಸಮಂಜಸ ಮಾತು 
ಹೇಳಬೇಕೆಂದು ಬಹಳ ಹವಣಿಸಿದಳು (ಇಪ್ಪಕ. ೨೭೭). ೪. ಸದ್ಗುಣಿಯಾದ ; 
ಸಭ್ಮವಾದ. ೫. ಆಚರಣೆಯಲ್ಲಿ ತಂದ ; ಪ್ರಯೋಗಿಸಿದ. ೬. ಅನುಭವಿಸಿದ; 
ಕಂಡುಕೊಂಡ: ನಾನು ಎಲ್ಲಿದ್ದರು ನಿನ್ನ ಸಮಂಜಸ ಸ್ವಭಾವವನ್ನೇ ಮಾರ್ಗದರ್ಶಿಯಾಗಿ 
ತಿಳಿದು ದಾಸನಂತೆ ಅನುಸರಿಸುವೆ (ಜಯಂತ. ೧೧೭). (ನಾ). ೩. ಯೋಗ್ಯವಾದುದು; 
ಸಮರ್ಪಕವಾದುದು: ಸನಾತನತತ್ವ ಇಂತಹ ಕಾಲದಲ್ಲಿ ಇಂತಹವರಿದಲೇ 
ಹೊರಪಟ್ಟಿತೆಂದು ಹೇಳುವುದು ಸಮಂಜಸವಲ್ಲ (ಶ್ತಎ ೩೪). ೮. ಯೋಗ್ಯವ್ಯಕ್ತಿ; 
ಸಭೆ : ಸಂಜೀವಕಂ ಸಾಧುಸಮಂಜಸನಂ ಮಾಡಿ (ಪಂಚತಂ. ೧೨-೯); ಆ ಸುಯೋಧನ 
ನಿನ್ನ ಮಗನಲ್ಲೀ ಸಮಂಜಸ ಧರ್ಮಜನ ಹಿಡಿದೀಸುವುದು ಭವಜಲಧಿಯನೆಂದ 
ಮಳಮುನಿ ನುಡಿದ (ಕುವ್ಮಾಗ ೧೧-೩೩). ೯. ಶಿವನ ಹೆಸರು : ನಿಸ್ಸೀಮ ಮೃತ್ಮುಂಜಯ 
ಸಮಂಜಸ ಸರ್ವತೋಭದ್ರ . . . ಕರುಣಿಸುವುದು (ಕುವ್ಮಾಳ. ೬-೯೦). ([ಸಂ.) 

ಸಮಂಜಸತನ (ನಾ). ಔಚಿತ್ಮತೆ; ಸೂಕ್ತತೆ: ಇದರ ಆಲೋಚನೆಯನ್ನು 
ಸಮಾಧಾನದಿಂದಲೂ ಸಮಂಜಸತನದಿಂದಲೂ . . . ನಾವು ಮಾಡಬೇಕಾಗಿದೆ 
(ಪ್ರಬಂಧ. ೧೯). [ಸಮಂಜಸ + - ತನ] 

ಸಮಂಜಸತ್ವ (ನಾ). ಎ ಸಮಂಜಸತನ : ಸಮಂಜಸತೃಮೆಂಬುದು ಪ್ರಜಾಪಾಲನ 
ದೊಳ್‌ ಸಮದರ್ಶನವಾಗಿ ನೆಗಟ್ಟುದು (ಚಾವುಂಪು ೨೨೦). (ಸಂ) 

ಸಮಂಜಸಿಕೆ (ನಾ). ೨ ಸಮಂಜಸತನ : ಕರಂ ಸಮಂಜಸಿಕೆಯನೆ ಪಾಟಿಪಂ 
(ಮದತಿ. ೧೦-೩೬); ಕಡುದೂರ್ತಿನಿಂ ಪಲವು ಟಕ್ಕುಗಳಿಂ ಸಮೆದನ್ನಮಂ ಸಮಂಜಸಿಕೆಯ 
ನೊಕ್ಕು ಬೇಗಮೆನಗಿಕ್ಕಿ (ಧರ್ಮಾಮೃ. ೧೧-೧೩೧). [ಸಮಂಜಸ + - ಇಕೆ) 

ಸಮಂತ (ಗು). ೧. ಎಲ್ಲ ಕಡೆಯಲ್ಲೂ ಇರುವ. ೨. ಸಂಪೂರ್ಣವಾದ; 
ಸಮಗ್ರ. (ನಾ). ೩. ಸೀಮೆ ; ಎಲ್ಲೆ. [ಸಂ] 

ಸಮಂತದುಗ್ಹೆ (ನಾ). ಒಂದು ಬಗೆಯ ಸಸ ; ಮುಂಡುಗಳ್ಳಿ: ""ಸಿಂಹುಂಡು, 
ವಜ್ರದ್ರುಃ, ಸುಕ್‌, ಸ್ನುಹೀ, ಗುಡಾ, ಸಮಂತದುಗ್ನಾ - ೬ ಕಳ್ಳಿ ಹೆಸರುಗಳು, 
ಬೊಂತೇಕಳ್ಳಿ'' (ಸಿದ್ಧಾಂತಿ. ೧೩೬). [ಸಂ. ಸಮಂತದುಗ್ದಾ! 

ಸಮಂತಾಗಿಸು (ಕ್ರಿ). ಚೆಲುವುಗೊಳಿಸು ; ಸುಂದರವಾಗಿಸು : ಮಲ್ಲಿಗೆ ಮಾವು 
ತೆಂಬೆರಲ್‌ ಕೋಗಿಲೆ . . . ಸುಗ್ಗಿಯೆನಿಪ್ಪವೆಲ್ಲಮೊಂದಾಗಿಯೆ ದರ್ಪಕಂಗೆ ಸಮನಿಪ್ಪ 
ಜಗಜ್ಜಯದರ್ಪಮಂ ಸಮಂತಾಗಿಸಲೊಂದೆ ಸಾಲ್ಗುಂ (ಚಂದ್ರಪು. ೬-೬೬). 

[ಸಮಂತ್ತು 4 ಆಗಿಸು] 

ಸಮಂತಿಡು (ಕ್ರಿ). ಓರಣವಾಗಿಡು ; ಚೆನ್ನಾಗಿ ಇರಿಸು : ಸಂಬಳಿಗೋಲ ಸೂರೊಳ್‌ 
ಸಮಂತಿಟ್ಟು (ಪಾಸೋಪು. ೭-೨೧). ([ಸಮಂತ್ಮು 4 ಇಡು) 

ಸಮಂತ್ಕು (ನಾ). ೧. ಸೊಬಗು; ಅಂದ: ತಾನೀ ವಿಮಾನಂ ಸಮಂತಿದು 
ಬೃಂದಾರಕಬ್ಬಂದಮಂಗಜಪತಾಕಾನೀಕದಂತೊಪ್ಪಿ ತೋರ್ಪುದುಂ (ಸುಕುಮಾ. ೯-೨೪). 
೨. ಓರಣ; ಅಚ್ಚುಕಟ್ಟು: ಈಶಾಜ್ಞೆಯಂ ಬಲ್ಲನಾರ್ಮುಂದೆ ಸಮಂತಂತಾಗೆ 
ತೋರ್ಪೆಂ ವಿಪುಲ ಮಹಿಮೆಯಂ ಮುಕ್ತಿಯಂ ಸೂಲ್‌ಗೊಂಬೆಂ (ರಾಜಶೇ. ೧೩-೨೫). 

ಸಮಂತ್ಸು (ಅ). ೧. ಚೆನ್ನಾಗಿ ; ಸೊಗಸಾಗಿ : ಇದಯೊಳ್‌ ಮೂರ್ಧಾಭಿಷೇಕಂ 
ತನಗೆ ಗಡ ಸಮಂತಾಯ್ತು (ಪಂಪಭಾ. ೧೩-೯೮); ಆರೊಡನೆ ಸಮಂತಾರೋಗಿಪೆಂ 
(ಗದಾಯು. ೫-೩೦) ; ತೆಂಕಣಲಂಕೆ ಸಮಂತು ಮೇರೆಯಾಗಿರೆ ಬನವಸೆನಾಡನೊಸೆದಾಳ್ನು 
(ಎಕ. ೪15), ಶಿಕಾರಿ. ೩೩೪-೧೪; ಸು.1100); ತನುವೊಳ್‌ ದಾರ್ಡಂ ಸಮಂತೊಪ್ಪುವಾ 
ಪೂರ್ವಾರ್ಜಿತಪುಣ್ಯವ್ಮೆ (ಸೋಮೇಶ. ೩೬); ವ್ರತವ . . . ಉದ್ಕಾಪಿಸಿದೆ ನೀ ಸಮಂತು 
(ಗಿ೪ಿಎಂ. ೫೭-೨೦). ೨. ಹಾಗೆ ; ಅಂತೆ : ಬಂದರ್ತಿಯಿಂ ಸೇಸೆಗೊಣ್ಣು ಬಲಂಗೊಣ್ಣು 


೮೩೩೭ 


ಸಮಕಟ್ಟು 


1 


ಸಮನ್ತು ಪೋದನೆಸವೀ ಗ್ರಾಮಾಧಿಪಂ (ಸೌ, ೫೨-೬೫; 1077); ಅತಿಪೀಡನದಿಂ 
ರೇಘಾಶ್ರಿತಮಾದ ಅಕಾರಮುಂ ಸಮಂತು ಡಕಾರಾಶ್ರಿತಮಾದ ಜಬನುಂ . . 
ವರ್ಣಾವೃಶ್ತಿಗೆ ಸಲ್ಫುವು (ಶಮದ. ೧೮); ರಾಘವನ ಶಾಸನಂ ನಾಡಂ ಸಮಂತು 
ಕಾಡಂ ಕೊಅತಿಲ್ಲದಾಳ್ಗುಮಲ್ತೆ (ರಾಮಾಶ್ವ. ೩೭-೧೬). (ನ ಸಮಂತು) 


5| ಸಮಂದರ್‌ (ಕ್ರಿ). ಸರಿದೂಗಿಸು; ಸಮನಾಗಿಸು: ನಿಟಿಲಂ ಲಲಾಮದಿಂ 


ನಿಟಿಲದಿವಾ ಲಲಾಮಮುಮಲಂಕರಿಸಿರ್ದುವೆನುತ್ತೆ ನೋಡಿದರ್‌ ಘಟಕುಚೆಯರ್‌ 
ಸಮಂದರುತುಮಾಕೆಯ ಭೂಷ್ಯವಿಭೂಷಣಂಗಳೆಂ (ಚಂದ್ರಪು ೬-೬೭). (ಸಮ್ಮ 1 ತರ್‌] 

ಸಮಂನುಡಿ (ಕ್ರಿ). ಸರಿಯಾಗಿ ಹೇಳು: ಸಮಂನುಡಿವೊಡವಂ ಪಿಡಿಯಂ 
(ಶಮದ. ೨೫೦ ಪ್ರಯೋ). [ಸಮ್ಮ ನುಡಿ] 


10| ಸಮಂಬಡೆ (ಕ್ರಿ). ಹೋಲಿಕೆಯನ್ನು ಹೊಂದು; ಸಾದೃಶ್ಶವನ್ನು ಪಡೆ: 


15 


25 


ಚಕಿತತರಂಗ ಸಂಘಹತಿಯಿಂ ಪೊಜಪೊಣ್ಮುವ ಮುತ್ತು ದಿಗೃಧೂನಿಕರದ ತೊಟ್ಟ 
ಮುತ್ತಿನೊಳೊಡಂಬಡೆ ಸೂಸುವ ಶೀಕರಾಳಿ ತಾರಕಗಣದೊಳ್‌ ಸಮಂಬಡೆಯೆ 
(ಜಗವ. ೧-೪೪). (ಸಮ್ಮ + ಪಡೆ) 

ಸಮಕಕ್ಷ (ಗು). ೧. ಸರಿಸಮನಾದ; ಸಮತೂಕವಾದ. (ನಾ). ೨. ಸರಿಸಮ; 
ಸಮಾನ : ಮಸುಳೆ ನಿಜಾನ್ವಯಮಹಿಮೋನ್ನತಿ ನಾಟ್ಕಡೆವೋಗೆ ಪಾಲ್‌ಯುಂ 
ಪಸುಗೆಯುಮೆನ್ನ ಮನ್ನಣೆಯನಿಂದಗಿಯೊಳ್‌ ಸಮಕಕ್ಷಮಾಗೆ[ಜಾಕಾಂ. ಸಮಕಕ್ಷ್ಮ ನಾಗೆ! 
ರಕ್ಷಿಸಿದುದನೇನುಮಂ ಬಗೆಗೆ ತಾರದೆ ಲಜ್ಞೆಯನೊಕ್ಕುಬಿಟ್ಟು (ಪಂರಾಮಾ. ೧೧-೧೩೬). . 
೩. [ಕಾವ್ಯಮಾ] ಸ್ವತಂತ್ರವಾಗಿರುವ ಎರಡು ಅಲಂಕಾರಗಳ ಸಂಯೋಗ : 
ಯೋಗಂ ಪಲವುಮಲಂಕೃತಿಗಾಗಿರೆ ಸಂಶ್ಲೇಷಮೆಂಬುದನೃರ್ಥಗತಂ ಯೋಗಮು 
ಮಂಗಾಂಗಿ ಪ್ರವಿಭಾಗಂ ಸಮಕಕ್ಷಮೆಂದೆರಟ್ಟ್‌ಅನಕ್ಕುಂ (ಕಾವ್ಮಾವ. ೭೭೦); ತೇಜಂ 
ಪ್ರತಾಪಮುಮುಂ ಮಿಕ್ಕುದೆಂಬುದು ಕೀರ್ತಿಚಂದ್ರಿಕೆ ವಿಲಾಸಂಬೆತ್ತುದೆಂಬುದು 
ಸಮಕಕ್ಷಂ (ಉದಯಾ, ೧೫). [ಸಂ.] 

ಸಮಕಟ್ಟು, ಸವಕಟ್ಟು (ಕ್ರಿ). ೧. ಏರ್ಪಡಿಸು ; ಸಿದ್ಧಗೊಳಿಸು : ""ಸಮಕಟ್ಟು - 
ವಿಧಾನೇ'' (ಶಮಧಾ. ನ); ವಾರಣಾವತಮನೊಂದೇ ದಿವಸದೊಳೆಯ್ದುವಂತಾಗೆ 
ರಥಮಂ ಸಮಕಟ್ಟಿ ನಾಲ್ಕುಲಕ್ಷಬಲಮಂ ನೆರಂಬೇಟ್ದು ಕಳಿಪಿದನಾಗಳ್‌ (ಪಂಪಧಾ. 
೨-೯೨ ವ); ಅರಸನೊಡನೆ ಪೋಗಲೈಟೈನಗಿಂಧನಸಂದೋಹಮಂ ಸಮಕಟ್ಟಿ 
ಮೆಂಬುದುಂ ಸಚಿವರ್‌ ಸನ್ಮಾನಿಸಿ (ದಶಕು. ೨-೩೪ ವ); ಬಸಂತಂ ಪೊಲ್ಲು ಸಮಕಟ್ಟಿದ 
ಮಲಂಗೆಂಬಂತಿರಡಿವಿಡಿದು ಮುಡಿವರೆಗಂ ಬಲ್ಬಣ್ಣಳಿಂ ತುಜುಗಿ ತೋರ್ಪ ಬಕ್ಕೆವಲಸಿಂ 
(ರಾಮಾಶ್ವ. ೫೩-೬). ೨. ಸಿದ್ಧವಾಗು ; ಅಣಿಯಾಗು : ನಿನ್ನ ರಾಜ್ಯಕ್ಕಾಸೆವಟ್ಟು 
ನಿನ್ನಂ ಕೊಂದಪೆನೆಂದು ಸಮಕಟ್ಟುತ್ತಿರ್ದಪನ್‌ (ಪಂಚತಂ. ೯೨-೧೪). ೩. ನಿಶ್ಚಯಿಸು; 
ನಿರ್ಧರಿಸು : ಅನಿಬರುಮೊಂದಾಗಿ ಭೀಷ್ಮರೊಳ್‌ ಕಾದುವಮೆಂದು ಸಮಕಟ್ಟಿ 
ಧರ್ಮಪುತ್ರಂ ಕದನತ್ರಿಣೇತ್ರನ ಮುಂದಿಟ್ಟು (ಪಂಪಭಾ. ೧೧-೬೬ ವು; ಪಚೆಕಾಲರ್ಗ್ಗಂ 
'ಪಾತ್ರಕ್ಕಂ ದೇಸಿಗ ಛಾತ್ರ ಭೋಜನಕ್ಕಮೆಂದು ಸಮಕಟ್ಟಿ ಶ್ರಿಕಾಳಭೋಗಂ ನಡೆವಂತಾಗಿ 
. ೬ ಕುಡೆ (ಹೌಇಇ. 10-, ೮೦-೧೬; 1018); ಪುಳಿಂದಬಲಂ ಬೇಂಟೆಗೆಂದೊರ್ಬುಳಿ 
ಗೊಂಡು ಮರ್ಬು ಮಸಗಿದಂತೆ ಸಡಗರಿಸಿ ಸಮಕಟ್ಟಿ (ಗಿರಿಕ ೧-೭೮ ವ). ೪. ನೇಮಿಸು; 
ವಿಧಿಸು: ಮಂತ್ರಿ ಕಜ್ಜಮಂ ಸಮಕಟ್ಟೆ (ವಡ್ಡಾರಾ. ೧೭೭-೧೬); ಬಿದಿ ಸಮಕಟ್ಟಿ 
ಕೊಟ್ಟೊಡೆಡೆಯೊಳ್‌ ಕಿಡಿಸಲ್‌ ಕುಡಿಸಲ್‌ ಸಮರ್ಥರಾರ್‌ (ಪಂಪಭಾ. ೧೨-೧೮೨); 
ನಮಗೆ ಶಿವಂ ಸಮಕಟ್ಟಿದ ಪಡಿವೊನ್ಗಳಂ ಕುಡದ ದೇವಾಲಯಂಗಳೆಲ್ಲಿಯುಂಟು 
(ನಂಬರ. ೧-೬). ೫. ರಚಿಸು ; ನಿರ್ಮಿಸು ; ತಯಾರಿಸು : ಮಸೆಯಿಪ ಶಸ್ತ್ರಕೋಟಿ 
ಸಮಕಟ್ಟುವ ಸನ್ನಣಂ . . . ಎಸೆವುಗ್ರರಣಾನಕರೌದ್ರಘೋಷಮೇರ್ವ್ಯಸನಮನುಂಟು 
ಮಾಡಿದುದು ಪಂದೆಗಮಂದಿನ ವೀರಗೋಷ್ಠಿಯೊಳ್‌ (ಆದಿು. ೧೪-೯೦); ನವತಾರಕಾ 
ಸಮುದ್ದಮಮನಲರ್ಚ ತಮ್ಮ ನಯನಪ್ರಭೆಯಿಂ ಸಮಕಟ್ಟಿ ರುಕ್ಮಿಣೀರಮಣನ 
ಕೋಮಳಾಂಘ್ರಿಯುಗಳಕ್ಕೆ ನಿವೇದಿಸುವಂದದಿಂ . . . ಪೊಚ್ಚ ಪೊಸಮಾಲೆಯ 
ನೆತ್ತುವರಲ್ಲಿ ಬಾಲೆಯರ್‌ (ದಶಕು. ೧೪-೧೭); ಮನಂಬಂದ ಪದಾರ್ಥಮಂ ಮಿಗೆ 
ವಿದರ್ಭನೃಪಂ ಸಮಕಟ್ಟಿ ಕಲ್ಪಭೂಜಂ ದೊರೆಯೆಂಬಿನಂ . . . ಮೆಚೆದಂ ನಿರಂತರಂ 


(ನಳಚಂ. ೨೪೧). ಹ. ಆಲೋಚಿಸು; ಚಿಂತಿಸು: ಜನಾರ್ದನನೊಡನೆ 


ಸಮಕಟ್ಟುು 
ರಿಪುಬಳಮರ್ದನೋಪಾಯಮಂ ಸಮಕಟ್ಟುತಿರ್ಪನ್ನೆಗಂ (ಪಂಪಭಾ. ೧೧-೫೪ ವ); 
ಸವಕಟ್ಟು : ೧. ಮರುತ ಮಿತ್ರಕಾರ್ಯದ ಪರಿಕರಂಗಳಂ ಸವಕಟ್ಟುತಿರಲು ಭೂಪತಿ 
ಕಂಡನು (ಹಚಕಾ. ೫-೫೪). [ಸಮ್ಮ + ಕಟ್ಟು) 
ಸಮಕಟ್ಟ್ಲು (ನಾ). ೧. ಏರ್ಪಾಡು ; ಸಿದ್ಧತೆ : ಸಮಸ್ತಬಲಂಬೆರಸು ಕಾದುವ 
ಸಮಕಟ್ಟಂ ದುರಯ್ಯೋಧನನಬ್‌ದು (ಪಂಪಭಾ. ೧೧-೩೬ ವ); ತನ್ನನೆಂತುಂ ಕೊಂಡು 
ಪೋದಪೆಂ ಸಮಕಟ್ಟಿನೊಳಿರ್ಪದೆಂದು ಪೇಟ್ತು ಬನ್ನಿಂ (ಜೀಮಂ. ೨೨೭-೧೦); ಗುಡಿಗೂಡಾರ 
. ಮಂಚಗಳ ಗಡಣವೆಯ್ದಿತು ರಾಯನ ನಿಯಮದೊಳಂದು ತಡೆವೇಂಟೆಯ 
ಸಮಕಟ್ಟು (ಅರಾಸಾಂ. ೨೭-೪೬). ೨. ಔಚಿತ್ಯ ; ಯುಕ್ತತೆ: ಭಿನ್ನರಸಂಗಳ ಸಮಕಟ್ಟು 


| ಸಮಕಾಲೀನ 


5 


೮೩೩೮ 


ಸಮಗೊಳ್‌ 


ಕಾಲಕ್ಕೆ ಸೇರಿದುದು : ಈ ನಾಗರಿಕತೆಯು . . . ವೇದಗಳ ಸಮಕಾಲಿಕವೆ 
(ಹಸುಷೊ. ೩೭೦). ೩. ಒ೦ದೇ ಕಾಲಕ್ಕೆ ಸೇರಿದ ವ್ಯಕ್ತಿ ; ಸಮಕಾಲೀನ : ಆತನು 
ನಂಜುಂಡನ ಸಮಕಾಲಿಕನೆಂದು ತಿಳಿದುಬರುತ್ತದೆ (ರೂಢಿ). ಸಂ.) 

(ಗು). ೧. ಒಂದೇ ಕಾಲದ ; ಏಕಕಾಲದ : ಅನುಭವಶ್ರೇಣಿಯ 
ನಿರ್ಮಾಣದಲ್ಲಿ ಸಮಕಾಲೀನವೃಕ್ತಿಗಳ ವಯಸ್ಸಿನ ಭಿನ್ನತೆ ಬಹುವಾಗಿ ನೆರವಾಗುತ್ತದೆ 
(ಶಿಕ್ಷದ. ೩) ; ಸಂಸ್ಕೃತ ಪೂರ್ವ ಇಲ್ಲವೇ ಸಮಕಾಲೀನ ಭಾಷೆಗಳಿಗೆ ಸೇರಿರುವ 
ಪದಗಳೆಂದು ತೋರುತ್ತದೆ (ದ್ರಾಎಎ ೨೬೩). (ನಾ). ೨. ಒಂದೇ ಕಾಲಕ್ಕೆ ಸೇರಿದ 
ವ್ಯಕ್ತಿ: ಆತನೂ ರನ್ನನ ಸಮಕಾಲೀನನೆಂದು . . . ಸ್ಪಷ್ಟವಿದೆ (ಮೂರುಉ. ೩೩); 


ನ್ಲೆಟ್ಟನೆ ಮೆಜ್‌ಗುಮಲ್‌ಯೆ ಶಾಂತಿಪುರಾಣಂ (ಶಾಂತಿಪು. ೧೨-೬೮). ೩. ನಿರ್ಣಯ; ತನ್ನ ಎಷ್ಟೋ ಸಮಕಾಲೀನರ ಈರ್ಷೆಗೆ ಗುರಿಯಾದುದರ ಸಾಮ್ಯವನ್ನು ಇಲ್ಲಿ 
ನಿರ್ಧಾರ: ಪಗಲೆರ್ದೆಗೊಂಡ ತನ್ನ ಸಮಕಟ್ಟನಿರುಳ್‌ ಮಜ್‌ದಂತೆಗೆಯ್ಲ | 10| ನೆನೆಯಬಹುದು (ಸಂಗೀತ. ೨). ([ಸಂ.) 
(ಶಾಂತಿಪು. ೮-೯೨); ದಂಡಾಧಿಪಂ ಕೋಂಟೆಯಂ ಬಲಿದು ಕಾದುವ ಸಮಕಟ್ಟಿಂದಿರ್ಪುದುಂ | | ಸಮಕೂಟಗೊಳಿಸು (ಕ್ರಿ). ಸರಿಯಾಗಿ ಬೆರಸು ; ಸಮನಾಗಿ ಮಿಶ್ರಣಮಾಡು : 
(ಧರ್ಮುಮೃ. ೪-೨೪೦); ವಿವಾಹಕಲ್ಮಾಣಮನಲ್ಲಿಯೆ ಮಾಲ್ಬ ಸಮಕಟ್ಟಂದಟ್ಟಿದಂ ಕೂಟಗೈದು ಸಿಯಾತ್ಮನಾ ಶಿವನಾಟವೆಂದಜ್ಞಾನಿಗಳ ಸಮಕೂಟಗೊಳಿಸಿನ್ನಾತ್ಮ 
(ವರ್ಧಪು. ೬-೫೬ ವ). ೪. ಹೋಲಿಕೆ ; ಸಾದೃಶ್ಮ: ಸಮಕಟ್ಟಿಂಗೊರೆಗಾರುಮಿಲ್ಲರಿಗ ಹಂಸನ ಕೆಡಿಸಿದೆನಲರಸು (ಬಿಜ್ಜಪು. ೭೩-೪೫). [ಸಮಕೂಟ್ಮ 4 ಕೊಳ್‌, 4 - ಇಸ್ಬು) 
ಕೇಳ್‌ (ಪಂಪಭಾ. ೫-೭೬) ; ನಿನಗೂ ಅರ್ಜುನನಿಗೂ ಯಾವ ಸಮಕಟ್ಟು? (ಭಾಮಣಿ. 6). | | ಸಮಕೂಡು (ಕ್ರಿ). ಸಮನಾಗಿ ಒದಗು ; ನೆರವೇರು ; ಕೈಗೂಡು : ಅರಸಿನ 
೫. ವಿಧಾನ ; ಕ್ರಮ ; ನಿಯಮ: ಭಯದೂರರನೀ ನೃಪರಂ ಸ್ವಯಂವರಕ್ಕಾರೋ ಮನಸ್ಸಿಗೆ ಪ್ರೀತಿಯನ್ನುಂಟುಮಾಡುವವನಿಗೆ ಸಕಲಮನೋರಥಂಗಳೂ ಸಮಕೂಡು" 
-ಕರೆದರಾ ಸಮಕಟ್ಟಾ ಬಿಯವ ವಿಭೂತಿಯೆಂತೆನ್ನಯ ಗೇಹದೊಳಾಯ್ತು ದಿಟದಿ | ವುದರಿಂದ (ಕೃವಾವಿ. ೪. [ಸಮ್ಮ 3” ಕೂಡು] 
ನಾನಿದನಟ್‌ಯೆಂ (ಜಗಮಿ ೯-೭); ಇರಲ್ಪಟ್ಟರ್‌ ದಿಕ್ಟತಿಗಳ್‌ ಸಮಕಟ್ಟುಗಳಿಂ ಕೂಡಿ | | ಸಮಕೃಷ್ಟ (ನಾ). ಎಳೆಯಲ್ಪಟ್ಟುದು : ಸಮಕೃಷ್ಟಂ ಸಮವೇಧನಂ ಸಮಭವತ್ಸಂಧಾನ 
(ಶಬ್ದಾನು. ೪೪೩ ಪ್ರಯೋ). ೬. ಸಮಾನವಾದ ಭಾಗ : ಎಮಗಮೆಮಗಪ್ಪ ಮೆಂದಿರ್ವರೇಸುಮನಾಗಳ್‌ ನಡೆ ನೋಡಿ (ಶಾಂತಿಪು. ೪-೪೮). [ಇ ಸಂ. ಸಮಾಕೃಷ್ಟ) 
ಭಾಗದ ಸಮಕಟ್ಟಂ ದೇವ ಕುಡಲೆವೇಟ್ಟುದು (ಆದಿಪು. ೯-೯೯); ಸಾಸಿರ ದೀನಾರದ | | ಸಮಕೊಳ್‌ "ಸಮಗೊಳ್‌' ನೋ. 
ಸಮಕಟ್ಟಿನ ನಾಲ್ಕು ಪೊಟ್ಟಳಿಗೆಯನೊಂದೆಮಾಡಿ (ಸುಕುಮಾ. ೭-೮ ವ); ಪೊಸ |20| ಸಮಕೊಳಿಸು "ಸಮಗೊಳಿಸು' ನೋ. 
ಸಮಕಟ್ಟಿನ ರುಲ್ಲಿಗಳಿಂದ ರಾಜಿಸುವ ದಿವ್ಮಾಶ್ವವೈದಿದುವು (ಕಂನವಿ. ೨೩-೯೧). ಸಮಕ್ಷ (ಗು). ೧. ಮುಂದುಗಡೆಯಲ್ಲಿರುವ. (ನಾ). ೨. ಕಣ್ಣೆದುರು; 
[ಆ ಸಮಕಟ್ಟು]) ಪ್ರತ್ಯಕ್ಷ; ಮುಂದುಗಡೆ : ಹುತವಹಸಮಕ್ಷದೊಳ್‌ ಕೆಯ್ನಾರೆಟ್‌ದು ಪಾಣಿ 
ಸಮಕಟ್ಟುಗೆಡು (ಕ್ರಿ). ವ್ಯವಸ್ಥೆ ತಪ್ಪಿಹೋಗು; ಕ್ರಮತಪ್ಪು: ಚಾತುರ್ವಲಂ ಗ್ರಹಣಂಗೆಯ್ಕೆ (ಪಂಪಭಾ. ೩-೭೪ ವ); ನಡೆ ರಥವನೇಜೆಂದು ಮೃಡಸಮಕ್ಷದೊಳು 
ಗಳ್‌ ಮೊದಲ ಸಮಕಟ್ಟುಗೆಟ್ಟು ತಡವರಿಸಿ ತಟ್ಟುಪೊಟ್ಟೆಂದೆಚ್ಚುಂ . . . ಕಾದೆ ಕೌಶಿಕನೆನಲು (ಹಚಕಾ. ೧೪-೧೨). ([ಸಂ.) 
(ಪಂಪಭಾ. ೧೦-೭೦ ವ). ([ಸಮಕಟ್ಟು *- ಕೆಡು] 25| ಸಮಕ್ಷಮ (ನಾ). ಎ ಸಮಕ್ಷ ೨ : ವಹಿಲದಲಿ ಹತ್ತಿರಕೆ ನಡೆತರಲು ಸಮಕ್ಷಮದಲಿ 
ಸಮಕರಣ (ನಾ). ಸಮಮಾಡುವಿಕೆ ; ಮಟ್ಟಗೊಳಿಸುವಿಕೆ : ಘಾತಿಕ್ಷಯಜಾತಾನಂತ ಕುಳ್ಳಿರಿಸಿದನು (ಜಿನಭಾ. ೧೨-೭); ದುರ್ಯೋಧನನ ಸಮಕ್ಷಮದಲ್ಲಿ ಹೇಳಿದನು 
ಚತುಷ್ಟಯಸ್ವರೂಪನಾಗಿ ಶೇಷಾಘಾತಿಸ್ಥಿತಿ ಸಮಕರಣಾರ್ಥಂ ಅನೀಹಿತವೃತ್ತಿಯಿಂ (ಕೃವಾಉ. ೧೩೬). [ವ ಸಂ. ಸಮಕ್ಷ]) 
ಲೋಕಪೂರಣ ಸಮುದ್ಭಾತಮಂ ಮಾಲ್ಕುಂ (ತತ್ತೃಪ್ರ. ೨೩೪). [ಸಂ.) ಸಮಗದ್ದುಗೆ (ನಾ). ೧. ಸಮಾನವಾದ ಪೀಠ : ಶಿವನ ಸರಿಮಂಚದಲಿ 
ಸಮಕಲು, ಸವಕಲು (ಗು). ೧. ಸವೆದುಹೋದ; ನವೆದ : "ನುಬಂಬ' ನೊಟಂಬ' ಸರಿಸಿಜಭವನ ಸಮಗದ್ದುಗೆಗಳಲಿ ವಾಸವನ ತೊಡೆಸೋಂಕಿನಲಿ ಕುಳ್ಳಿಹರೀ 
ಆಗಿ ಈಗಿನ 'ನೊಣಬ' ಎನ್ನುವ ಸಮಕಲು ರೂಪವನ್ನು ಹೊಂದಿದೆ (ನೊಳಂಬ. ೩). ಮಹೀಶ್ವರರು (ಕುವ್ಮಾಸ. ೮-೧೮). [ಸಮ್ಮ 1 ಗದ್ದುಗೆ (ಆ ಗರ್ದುಗೈ)) 
ಸವಕಲು : ೧. ಸವಕಲು ಕಬ್ಬಿಣದ ಲಾಳ . . . ಇಟ್ಟುಕೊಂಡಿದ್ದನು ಚಂದ್ರ | | ಸಮಗಾಣಿಸು (ಕ್ರಿ). ಸಮಾನವಾಗಿ ಮಾಡು : ಅರಿದರಿದು ಸಮಗಾಣಿಸಬಾರದು 
(ಮುಂಗಾಮು. ೨೭). (ನಾ). ೨. ಸವೆದುಹೋದುದು : ಮತ್ತೆ ಅದೇ ಹಳಸಲು ತ್ರಾಸಿನ ಕಟ್ಟಳೆಯಂತಿನಿತು ವೆಗ್ಗಳವಾದರೆ ಈಶ್ವರನೊಡೆಯಿಕ್ಕದೆ ಮಾಣುವನೆ 
ಸಮಕಲುಗಳೆ! (ತುಂಗಭ. ೬೦); ಭಿಕ್ಷುಕನೊಬ್ಬನಿಗೆ ಒಂದು ಪಾವಾಣೆ ಸವಕಲು (ಬಸವ. 6೦೪). [ಸಮ್ಮ * ಕಾಣಿಸು) 
ಕೊಟ್ಟಿದ್ದೆಯಲ್ಲ ಸಮಗಾರ "ಚಮಗಾರ' ನೋ. 
ಸವಕಲಾಗು ಎ ೧. ಸವೆದು ಹೋಗು ; ಸಮೆ : ಕಾಲಕ್ರಮೇಣ ನಾಣ್ಮಗಳಂತೆ | 35| ಸಮಗಿ (ನಾ). ಧರ್ಮಾನುಯಾಯಿ (7) : ಚೋಳ ಚಪ್ಪರದ ಸಮಗಿಗಳು ಬಲು 
ಸವಕಲಾಗಿ ತಮ್ಮ ಅರ್ಥವನ್ನು ಪರಿಮಿತಗೊಳಿಸಿಕೊಳ್ಳಬಹುದು (ಸೌಂದಸ. ೪೨). ವಾದ್ಮ ತಾಳ ಚಾಗಟೆಯ ಮೇಳದಲಿ ತೂಳುವ ಹರುಷದೆ ವರಗಜೇಂದ್ರನ ತಿರುನಾಳ 
೨. ಹಳೆಯದಾಗು : ಎಷ್ಟೋ ಬಗೆಯ ಆಟಗಳು ಚಲಾವಣೆಗೆ ಬಂದು ನಿಟ್ಟಿಸ ಬಂದರಾಗ (ಕಂನವಿ. ೨೩-೪೦). (?./ ತಮಿ. ಚಮಯಕ್ಕಾರನ್‌./ ಸಂ. ಸಮಯಿನ್‌] 
ಸವಕಲಾಗಿ ಹೋಗಿರಬಹುದು (ಕವಿಕೋ. ೭೧೧). (ಸಮೆ, % - ಕಲ್ಕು (ಆ.-ಕಲ್ಮ್‌)] | |ಸಮಗ್ಮೆ (ಕ್ರಿ). ಸಮಗೊಳಿಸು : ಸುಮಸುಶರನರಸಿಮವನ ನಿಶ್ಚಲದ 
ಸಮಕಾಣು (ಕ್ರಿ). ಒಂದೇ ರೀತಿಯಾಗಿ ಕಾಣು : ಯಾರ ದುಃಖಕೊ ಯಾರೆ ಅತ್ತರು ಸದ್ಭಾಷೆಯನ್ನೆರೆ ಕೇಳಿ ತಿಳಿದು ತನ್ನಂ ಪಡೆದ ವಟಿಯ ಸಮುಗೈದುವಲಿದು 
ಎಲ್ಲರಿಗೂ ಸಮಕಂಡಿದೆ (ಹಾಡುಪಾ. ೫೪-೩೫). [ಸಮ್ಮ * ಕಾಣು (< ಕಾಣ್‌)] [ಸಮ್ಮ ೫ಕ್ಕೆ (ಆಕೆಯ) 
ಸಮಕಾಲ (ನಾ). ಒಂದೇ ಸಮಯ ; ಏಕಕಾಲ : ಸಮಕಾಲಮಪ್ಪುವೆರಡರ್ಥ ಸಮಗ್ಮೆ (ನಾ). ಸರಿಜೋಡಿ ; ಸಾಟಿ : ಮುರಹರನ ಸಮಜೋಳಿ ನೀವಾ ನರನ 
ಮನೊಡನೆಯೆ ಪೇಟ್ಟುದದು ಸಹೋಕ್ತಿವಿತರ್ಕಕ್ರಮದಿಂದರ್ಥಾಂತರಮಂ ಸಮನಿಸು ಸಮಗೈ (ಕುವ್ಮಾಕ. ೫-೩೨); ತರಣಿಬಿಂಬವ ತುಡುಕಲಭ್ರಕೆ ಚರಿಸಿದನು ಸಮಗೈಯ 
ವೊಂದುಕ್ತಿಭಾವಮನೆ ಪೆಸರ್ವಡೆಗುಂ (ಕಾವ್ಮಾವ. ೬೧೩). [ಸಂ.1 ಲನುಜನ (ತೊರರಾ. ೪-೧೧-೧೮). (ಸಮ್ಮ + ಕ್ಕೆ (< ಕೆಯ್ಮ್‌)) 
ಸಮಕಾಲಿಕ (ಗು). ೧. ಒಂದೇ ಕಾಲದಲ್ಲಿರುವ ; ಏಕಕಾಲದಲ್ಲಿ ಇರುವ: | | ಸಮಗೊಳ್‌, ಸಮಕೊಳ್‌ (ಕ್ರಿ). ೧. ಉಂಟಾಗು ; ಒದಗು: ಸಮಗೊಂಡರ್ಥ 
ಸಮಕಾಲಿಕಭಾಷೆಗೆ ಪೂರ್ವವ್ಮಾಕರಣಗಳನ್ನು ಅನ್ವಯಿಸುವವರು . . ಪದಾವೃತ್ತಿ ಮತ್ತದಾವೃತ್ತಿಯೆಂಬ ಪೆಸರಂ ಪೆಡೆಗುಂ (ಕಾವ್ಮಾವ. ೬೫೨). 
ಭಾಷಾಧರ್ಮವನ್ನು ತಿಳಿದಿರಲೇಬೇಕು (ಸಂಶೋಧ. 6೬). (ನಾ). ೨. ಒಂದೇ ೨. ಸಮವೆಂದು ಭಾವಿಸು ; ಸಮಾನವಾಗಿ ಕಾಣು : ನೀಚರನು ನಿನ್ನ 


15 


30 


(ಮುಂಗಾಮು. ೩). 


40 (ನವಮೋ. ೮-೫೪). 


45 


ಸಮಗೊಳಿಸು 


[3 


ಸಮಗೊಂಡು ಕುಳ್ಳಿರಿಸಿದ (ಬಜ್ಜಪು. ೭೧-೩೬). ಸಮಕೊಳ್‌: ೧. ಸಮಕೊಂಡ 


ಪುಣ್ಮಮುಂ ಪಾಪಮುಮಿಲ್ಲದೊಡಾಳ್ದನಾಳ್‌ ಸರೋಗನರೋಗಂ . . . ಎಂಬೀ 
ಲೋಕಯಾತ್ರೆ ಕಿಡದೆ (ಶಾಂತಿಪು. 6-೧೪೦). [ಸಮ್ಮ + ಕೊಳ್‌ 
ಸಮಗೊಳಿಸು, ಸಮಕೊಳಿಸು (ಕ್ರಿ). ೧. ಏರ್ಪಡಿಸು ; ಸಜ್ಜುಗೊಳಿಸು: 


ಸಾಮಂತಚೂಡಾಮಣಿಯ ಪಟ್ಟಬಂಧನ ಮಹೋತ್ಸವಮಂ ಸಮಗೊ!ಪಾಶಾಂ. ಕೊ)೪ಿಸಿ 
(ಪಂಪಭಾ. ೧೪-೧೬ ವ); ಎಮಗಿನ್ನುಮೊಡಂಬಡು ಕಂದ ಸಂಧಿಯಂ ಸಮಗೊಳಿಸಲ್ಕೆ 
ಸಂಜಯನನಟ್ಟುವೆ (ಗದಾಯು. ೩-೮೫). ಸಮಕೊಳಿಸು: ೧. ಕುರುಪಿತಾಮಹಂ 
ಸಂಜಯನಂ ಧೃತರಾಷ್ಟ್ರನಲ್ಲಿಗೆ ಸಂಧಾನವಾರ್ತೆಯಂ ಸಮಕೊಳಿಸುವಂತೆ . . . 
ಅಟ್ಟಿ (ಪಂಪಭಾ. ೧೩-೭೦ ವ); ಅಮೃತವತಿಯೆಂಬಳಾರೋಗಣೆಯ ಬೋನಮಂ ಕ್ರಮದೆ 
ಸಮಕೊಳಿಸಿಯುಂ (ಶಾಂತೀಶ್ವ. ೧೩-೨೨೯ ವ). ೨. ತಿದ್ದು ; ಸರಿಪಡಿಸು : ಸೂರಿಯನ 
ಸುತ ಮರಳೆ ಮರಳಿದು ಸೈರಣೆಯ ಸಮಕೊಳಿಸಿ ಪದಿನೆಣ್ಟಾರಿ ಭೀಮನ ತಾಗಿದನು 
(ಶುವ್ಮಾದ್ರೊ. ಓರಿಣ. ೧೩-೫೯ ಅಡಿಟ). ೩. ಸರಿಗಟ್ಟು; ಹೋಲು: ಮಂದಾರ 
ಮಾಲಿಕಾಮ್ಲಾನತೆಯುಂ ಸಮಕೊಳಿಸಲಾರ್ತುದಿಲ್ಲ ದಲಮರೇಂದ್ರನದೊಂದು 
ಮುಖಪರಿಮ್ಲಾನತೆಯಂ (ಆದಿಪು. ೬-೧೯). (ಸಮಕೊಳ್‌ + - ಇಸ್ಕು] 

ಸಮಗೋಷ್ಠಿ (ನಾ). ಜೊತೆಗೂಡಿ ಮಾತಾಡುವುದು ; ಸರಸಸಲ್ಲಾಪ: 
ಮಂತ್ರಿಯ ಹಗೆ ನೃಪನ ಕಾಂತೆಯ ಸಮಗೋಷ್ಠಿ . . . ಇವು ತನ್ನ ಅಂತ್ಕಕಾಲಕ್ಕೆ 
(ಸರ್ವಜ್ಞ. ೩೩೯). ಸಂ.) 

ಸಮಗ್ರ (ಗು). ೧. ಸಕಲ ; ಎಲ್ಲ : ಆಯತ ಸಮಗ್ರೋರಸ್ಮಳಂ ದೀರ್ಥಬಾಹಾಲಂಬಂ 
ಭುಜವೀರ್ಯ ವಿಕ್ರಮಯುತಂ ಗಂಗಾತ್ಮಜನ್ಮ೦ (ಪಂಪಭಾ. ೧-೬೮); ಬಲವೈರಿಯ 
ವೋಲ್‌ ಸಮಗ್ರವಿಭವ ಸನಾಥಂ (ಶಮದ. ೨೧೪ ಪ್ರಯೋ.). (ನಾ). ೨. ಸಂಪೂರ್ಣ 
ವಾದುದು; ಪರಿಪೂರ್ಣವಾದುದು: ಇಂತು ಸಮಗ್ರಂ ಪೆಆತಾವುದು (ಜಾತಶಿ. 
೨೪-೪೧); ಉಗ್ರವಾವುದು ದೈವದೊಳಗೆ ಸಮಗ್ರವಾವುದು ಧರ್ಮದೊಳಗೆ (ಕುವ್ಮಾಉ. 
೪-೩೯). ೩. ಪರಿಪೂರ್ಣನಾದವನು : ವಿಜ್ಞಾನವಿದ್ಕಾವಿಶೇಷಕಳಾಳಾಪದೊಳಾಂ 
ಸಮಗ್ರಂ (ಸುಕುಮಾ. ೩-೨೧). ([ಸಂ.1 

ಸಮಗ್ರತೆ (ನಾ). ಸಂಪೂರ್ಣತೆ; ಪರಿಪೂರ್ಣತೆ: ಅವರ ಶಿವತತ್ವಾನುಭವಸಂಭವ 
ನಿಹತ್ತಸಮಗ್ರತೆಯುಮಂ ಶಿವಗಣಂಗಳು ನುತಿಸುತಿರಲು (ಬಸಪು. ೧೯-೨೧); 
ಜೀವನದ ಸಮಗ್ರತೆಯನ್ನು ಚಿತ್ರಿಸುವ ಚಿರಂತನಕಾವ್ಮಗಳಲ್ಲಿ ಶೃಂಗಾರವೇ 
ಸರ್ವಸ್ವವಾಗಲಾರದು (ಸಾಹಿಸ. ೯). (ಸಂ. ಸಮಗ್ರತಾ। 


೮೩೩೯ 


ಸಮಜೋಳಿ 


ಸಮಚಿತ್ತ (ನಾ). ೧. ಸಮಸ್ಥಿತಿಯಲ್ಲಿರುವ ಮನಸ್ಸು ; ವಿಕಾರವಿಲ್ಲದ ಚಿತ್ತ: 
ಸಮಚಿತ್ತವೆಂಬ ನೇಮದ ಹಲಗೆಯ ಹಿಡಿದು. . . ಶರಣಾರ್ಥಿಯೆಂಬ ಶ್ರವವ ಕಲಿತರೆ 
ಆಳುತನಕ್ಕೆ ದೇಸಿಯಫ್ರೆ (ಬಸವ. ೭೨೫); ನಾನುಸಿರಾಡುತಲಿಹುದೆ ಪವಾಡವು ಸಮಚಿತ್ತ 
ದೈವದ ಬಲವು (ಇಂಚಾಪ. ೨೪೨-೯೭). ೨. ಒಂದೇ ವಸ್ತುವಿನ ಬಗ್ಗೆ ಮಾಡುವ 
ಚಿಂತನೆ : (8)... ಸಂ. 

ಸಮಚ್ಛಾಯೆ (ನಾ). (ಆಲಂ) ಏಕಾಭಿಪ್ರಾಯ : ಅಯಿವತೊಕ್ಕಲುಂ 
ಸಮಚ್ಛಾಯೆಯೊಳಿರ್ದ್ದು. ದೇವರ ದೀವಿಗೆಗೆ ಸೊಟಿಗೆ ಎಣ್ಣೆಯಂ ಬಿಟ್ಟರು 
(ಎಣ. Xvi. ೧೮೬-೫೩: 1097). [ಸಂ. ಸಮಚ್ಛಾಯಾ। 

ಸಮಚ್ಛಿದುರ (ಗು). ಸಮವಾಗಿ ಭಾಗವಾದ; ಸಮಭಾಗವಾಗಿರುವ : 

ಲತಾಪಿನದ್ದವಿಲಸತ್ಪೂಗದ್ರುಮೌಘಂ ಸಮಚ್ಛಿದು 

ರೇಲಾವ್ರತತೀಪರೀತ ವಿಪುಲ ಶ್ರೀಖಂಡಭೂಜಂ . . . ಮಳಯಕ್ರೀಡಾಚಳಂ 

(ಆ ಸಂ. ಸಮಚ್ಛಿದ್ರ] 

ಸಮಜ (ನಾ). ಪ್ರಾಣಿಗಳ ಗುಂಪು ; ಪಶುಪಕ್ಷಿಗಳ ಸಮೂಹ 
ಸಮೂಹವು ಸಮಜಯೆನಿಸುಗುಂ'' (ನಾಚಿರಾ. ೧೧೫). [ಸಂ] 


ಮೃದುತಾಂಬೂಲ 


(ಶಾಂತಿಪು. ೫-೧೪೨). 


: "ಪಶುಗಳ 


15| ಸಮಜಾತಿ (ಗು). ಒಂದೇ ತರದ; ಒಂದೇ ಜಾತಿಗೆ ಸೇರಿದ. (ಸಂ. 


ಸಮಜಾಯಿಷಿ (ನಾ). ಸಮರ್ಪಕವಾದ ಉತ್ತರ, - ವಿವರಣೆ : ಕ್ರಮವಾದ 
ಸಮಜಾಯಿಷಿ ತೋರಿಸದೆ ಇರುವ . . . ಡಿಕ್ರಿಯ ವಿಷಯದಲ್ಲಿ ಜವಾಬ್ದಾರ 
ನಾಗುವುದಿಲ್ಲ (ಗ್ರಾಮಾಕ. ೪೧); ಖಾವಂದರು ನ್ಯಾಯಾಧಿಪತಿಗಳಿಂದ ಸಮಜಾಯಿಷಿ 
ಕೇಳುತ್ತಿದ್ದರು (ಮಹಾವಂ. 1, ೪೬); ಅಲ್ಲಿ ಆತನು ಯಾವ ಅಧಿಕಾರಿಗಳಿಗೆ ಏನು 
ಸಮಜಾಯಿಷಿ ಹೇಳಬೇಕಾಯಿತೊ (ನಂಟರು. ೧೧೩). 

( ಮರಾ. ಸಮಜಾವಶೀ, ಸಮಜಾವಿಶೀ, ಸಮಜಾವೀಸ] 

ಸಮಾಜಾಯಿಸು (ಕ್ರಿ). ಸಮಾಧಾನಪಡಿಸು; ಸಾಂತ್ವನಗೊಳಿಸು: ನನ್ನ 
ದುಃಖವನ್ನು ಸಮಜಾಯಿಸುವವರು ಯಾರು? (ಮಸಕೂ. ೩೧); ಜೊತೆಯಲ್ಲಿದ್ದ 
ಮುಂದರಿಯು ಅವಳನ್ನು ಸಮಜಾಯಿಸಿದಳು (ರಭಾರಾಣಿ. ೪೦೦). 

(ಆ ಸಮಜಾಯಿಷಿ *- - ಇಸ್ಬು) 

| ಸಮಜೀವಿ (ನಾ). ಗಂಡನ ಇನ್ನೊಬ್ಬ ಹೆಂಡತಿ; ಸವತಿ: ""ಸವತಿ ಸಮಜೀವಿ 

ಯಕ್ಕುಂ” (ಮಂಗರಾ. ೯೨-೧೨). (ಸಂ. ಸಮಜೀವಿನ್‌] 


ಸಮಜೂತಿ "ಸಮಜೂತು' ನೋ. 


ಸಮಗ್ರಾಹಕ (ನಾ). ಹಿರಿದು, ಕಿರಿದೆಂಬ ಭೇದಭಾವವಿಲ್ಲದವನು ; ಸಮಜೂತು, ಸಮಜೂತಿ (ನಾ). (ಉಕ) ೧. ತಿಳಿವಳಿಕೆ ; ಅರಿವು ; ಗ್ರಹಿಕೆ: 


ಸಮದರ್ಶಿ : ವೀರಧೀರ ಸಮಗ್ರಾಹಕನಾಗಿ ನಿಮಗಾನಂಜೆ (ಬಸವ. ೭೨೯); ಒಡೆಯರ | 30 


ಸಮಪಂತಿಯಲ್ಲಿ . .. ಸಮಗ್ರಾಹಕ ನಾನಲ್ಲಯ್ಮ (ಪದಗೋ. ೧೮೦-೧).  [ಸಂ.) 

ಸಮಚಡಿಸು (ಕ್ರಿ ). ಎದುರಾಳಿಯೊಡನೆ ಸಮಸಮವಾಗಿಯೇ ಸೆಟೆದು 
ನಿಲ್ಲು : ತುಡುಕಲೀಯದೆ ತಿರುಗಿದರು ಗಡಬಡಿಸಿ ದಂಡೆಯೊಳೊತ್ತಿದರು ಸಮಚಡಿಸಿ 
ಪಾಕಾಂ. ಸಂಗಡಿಸಿ] ನಿಂದರು (ಕುವ್ಕಾಸ. ೨-೯೫). [ಸಮ್ಮ + ಚಡಿಸ್ಕು] 


ಸಮಚತುರಸ್ರ (ನಾ). ನಾಲ್ಕು ಸಮಕೋನಗಳನ್ನುಳ್ಳುದು; ಚಚ್ಚೌಕ: | ೩ 


ದಿಶಾಭಾಗದೊಳ್‌ ಸಮಚತುರಸ್ರಮಾಗೆ ನೆಲನನಳೆದು (ಪಂಪಭಾ. ೨-೬೫ ವ). [ಸಂ.] 
ಸಮಚತುರಸ್ರಸಂಸ್ಥಾನ (ನಾ). ೧. [ಜೈನ] ""ಇದು ಒಂದು ಶರೀರಾಕೃತಿ 
ವಿಶೇಷ ; ನಾಮಕರ್ಮಪ್ರಕೃತಿಗಳಲ್ಲೊಂದು; ಈ ಕರ್ಮದ ಉದಯದಿಂದ 
ಮೇಲೆ ಕೆಳಗೆ ಹಾಗೂ ಮಗ್ಗುಲುಗಳಲ್ಲಿ ದೇಹದ ಆಕಾರ ಸಮಾನ 


ನನ್ನದು ತಪ್ಪು "ಸಮಜೂತು' ಆಗಿತ್ತು (ರಾಯಚಾ. ೧೪೯) ; ಇದನ್ನೆಲ್ಲ ಸಮಜೂತು 
ಮಾಡಿಕೊಳ್ಳಾಕ ಬ್ಯಾಡ (ನಡದಾ. 1, ೨೭೮). ೨. ಸಮಾಧಾನ ; ಸಾಂತ್ವನ : ಏನೋ 
ಸಮಜೂತು ಹೇಳಿ ಅಣ್ಣನನ್ನು ತೃಪ್ರಿಪಡಿಸುವುದಕ್ಕಾಗಿ ಎನ್ನುವಂತೆ ಹೇಳಿದ (ಬನಸಿ. ೨೭). 
ಸಮಜೂತಿ : ೧. ಸಮಜೂತೀಲೆ ಮಾಡಿದರೆ ಕೆಲಸ ಆದೀತ (ನಡೆದಾ. ಓ ೨೮೯). 
೨. ಏನಾದರೂ ಸಮಜೂತಿ ಮಾಡಿ ಕಳಿಸಿಕೊಡಬೇಕಲ್ಲ (ಅಶೋಕ. ೧೯). 
[೯- ಮರಾ. ಸಮಜೂತ್‌; ಹಿಂ. ಸಮರುೌತಿ] 

ಸಮಜೋಡಿ (ನಾ). ಸರಿಯಾದ ಜೊತೆ ; ಸರಿಸಮಾನ : ಅಂಬುಜದ ಸಖಸೂನು 
ನೋಡೆ ತ್ರಿಯಂಬಕನ ಸಮಜೋಡಿಯಲ್ಲಾ ಬಾಹುವಿಕ್ರಮದಿ (ಸಂಭಪ. ೧೯-೪೦); 
ಆದಕ್ಕೆ ಸಮಜೋಡಿಯಾಗಿ ಪಕ್ಕದಲ್ಲೊಂದು ಕಪಾಟವನ್ನಿಟ್ಟಿತ್ತು (ಪುನರು. ೧೫). 

[ಸಮ್ಮ + ಜೋಡಿ] 


ವಾಗಿರುವುದು'' (ಚೈನಧ. ೩೭೩). ೨. ದೇಹದ ಆಕಾರದಲ್ಲಿ ಏರುಪೇರಿಲ್ಲದೆ | 40| ಸಮಜೋಡಿಸು (ಕ್ರಿ). ಜೊತೆಯಾಗು; ಸಾಟಿಯಾಗು : ನಿಟಿಲನೇತ್ರನ 


ಸಮವಾಗಿ ಇರುವವನು : ಅಹಮಿಂದ್ರನಾಗಿ ಪುಟ್ಟಿ ಸಮಚತುರಸ್ರಸಂಸ್ಕಾನನುಂ 

. ಸುಖಾನುಭವನಿರತನುಮಾಗಿ ( ಅಜಿಪು. ೩-೨ ವು. 1ಸಂ.] 
ಸಮಚತುರ್ಭುಜ (ನಾ). [ರೇಖಾಗ) ನಾಲ್ಕು ಕೋಣ ಮತ್ತು ನಾಲ್ಕುಬಾಹುಗಳು 
ಸಮನಾಗಿರುವ ಚತುರ್ಭುಜ : ಸಮಚತುರ್ಭುಜವೆಂದರೆ? ನಾಲ್ಕುಕೋಣಗಳು 


ಸಮನಾಗಿಯೂ ನಾಲ್ಕುಭುಜಗಳು ಸಮವಾಗಿಯೂ ಉಳ್ಳದ್ದು. ವರ್ಗಕ್ಷೇತ್ರ ಅಥವಾ | ಆ 


ಚಚ್ಚೌಕವೆಂದು ಹೇಳಲ್ಪಡುವುದು (ಭೂಮಿಅ. ೧೦). [ಸಂ.] 


ನಯನಶಿಖಿಯುಬ್ಬಟೆಗೆ ೫ ನುಜೋಡಿಸಿತು ಕರ್ಣನ ಚಟುಳವಿಕ್ರಮಪವನಪರಿಗತ 
[ಸಮ್ಮ 4 ಜೋಡಿಸು] 
= ಸಮಜೋಡಿ : ಗೂಳಿಗೆ ವರ್ತಕವೇ ಸಮಚೋಳಿಯೆನಗ 


ಬಾಣಶಿಖಿನಿಕರ (ಕುವ್ಮಾಕ. ೧೩-೩೯). 
| ಸಮಜೋಳಿ (ನಾ). 
| ` ಮರತತಿಯೊಳೆಣೆಯಗಾಣೆಂ (ಉದ್ಬಟ. ೪-೮೮); ಮುರಹರನ ಸಮಜೋಳಿ ನೀನಾ 

ನರನ ಸಮಗ ಕರ್ಣಂ (ಕುವ್ಮಾಕ. ೫-೩೨); ಸಮಜೋಳಿ ಜೋಕಿಯಿಂ ಕಾದಿದರ್‌ ಬಿಲ್ಲ 
| ಬಿನ್ನಾಣಿಗಳ್‌ (ಚಿಬಪು. ೩೯-೧೦). [ಸಮ್ಮ “+ ಜೋಳಿ) 


ಸಮಜ್ವರ 


೮೩೪೦ 


ಸಮತೋಲ 


ಸಮಜೃರ (ನಾ). ಏರಿಳಿತವಿಲ್ಲದ ಜ್ವರ; ಏಕರೀತಿಯಾಗಿರುವ ಜ್ವರ: ಪ್ರತಾಪ | | ಸಮತಾಭಾವ (ನಾ). ೧. ಸಮಾನತೆಯ ಭಾವನೆ. ೨. ಯೋಗಿಯ 


ಲಂಕೇಶ್ವರ . . . ಗುಳಿಗೆಯಂ ಮಾಡಿ ಸಮಜ್ವರಕ್ಕೆ ಜೀರಿಗೆ ಸಕ್ಕರೆಯಲ್ಲಿ | 

ಕೊಡುವುದು (ಎವೈವಿ. ೩೯). (ಸಂ. 

ಸಮಟಿಗೆ "ಚಮ್ಮವಟ್ಟಿಗೆ' ನೋ. 

ಸಮಡೇರಾ (ನಾ). ಒಂದು ಬಗೆಯ ಹೂವಿನ ಗಿಡ : ಸಮಡೇರಾ, ನೀಪಾ | 5 
(ಮೈಔಗಿ ೬೭-೧೩೮೦). |? + ಡೇರ್ಧಾ (ನ ಡೇಲಿಯಾ) 

ಸಮಣ 'ಸವಣ್ಮ' ನೋ. 

ಸಮಣ್ಟ್ಪಾಮ್‌ (ನಾ). ಸವಣನಿಗೆ ದಾನವಾಗಿ ಕೊಟ್ಟ ಭೂಮಿ : ವೆಲ್ಲಸಮ್ಮಜ್ಜಿ 
ಕೊಟ್ಟೋದು ಕಣ್ಣುಗದಯ್ಲುಳ ಕಳನಿಯುಂ ಚನ್ನಕಳನಿವೆಲೆತೋಟ್ಟಪಟ್ಟು 
ಸಮುಣ್ಟಾಲಕನ್ಮೇಲೆ ಎಣ್ಯಣ್ಣುಗಂ ಅಪೂರ್ವ್ವಾಪರಿಹಾರಮಾಗೆ ಕೊಟ್ಟೋದು 
(ಎಕ. ಸ,ಮುಳಬಾ. ೮೦-೭ ; 767). [ಇ ಸಮಣ +೬ ಪಾಯ್‌] | 

ಸಮತಟ್ಟು (ನಾ). ತಗ್ಗುದಿಣ್ಣೆಗಳಿಲ್ಲದಿರುವುದು; ಸಮತಳವಾದುದು: 
ಉತ್ತರಕ್ಕೆ ಬರಬರುತ್ತ ಭೂಮಿಯು ಸಮತಟ್ಟಾಗುತ್ತ ಬರುವುದು (ಬಾಲಪ್ರ. 1 ೧೧೫೫) ; 
ಗುಡ್ಡದ ಕಡಿಪು ಕಡಿಮೆಯಾಗತೊಡಗಿ, ಕಡೆಗೆ ಸಮತಟ್ಟಾಗುತ್ತಾ ಬಂದಿತು 
(ಮಲೆಮ. ೨೫೧). [ಸಮ್ಮ *- ತಟ್ಟು (ಆ ತಟ್ಟೆ)) 5 

ಸಮತಲ, ಸಮತಳ (ಗು). ೧. ತಗ್ಗು, ದಿಣ್ಣೆಗಳಿಲ್ಲದ ; ಮಟ್ಟಸವಾದ: 
ಖುರಮುಂ ಸೋದಿಸುವುದು . . . ಸಮತಲನೆಲದೊಳ್‌ ಪೊರಳಿಸುವುದು 
(ಅಶ್ವಶಾ. ೭-೯) ; ಭಾವಲೋಕವೂ ಸಮತಲಪ್ರಾಂತ್ಕವಲ್ಲ ; ಅದೊಂದು ಶ್ರೇಣಿ 

(ಸೌಂದಸ. ೧೯). ಸಮತಳ: (ನಾ). ೨. ಮಟ್ಟಸವಾದ ಪ್ರದೇಶ ; ಸಮತಟ್ಟಾದ 

ಭೂಮಿ : ಸಮತಳ ಸಮತೇಜಮಯಂ.. . . ಸಿದ್ಧಕ್ಷೇತ್ರಂ (ಚಂದ್ರಪು. ೧೬-೬೩ ಅಡಿಪದ್ಮ). 

[ಸಂ.] 


ಸಮತಳ "ಸಮತಲ' ನೋ. 
ಸಮತಳಗಾಣ್‌ (ಕ್ರಿ). ಮಟ್ಟಸವಾದ ಭೂಮಿಯನ್ನು ಕಾಣು ; ಸಮತಟ್ಟಾದ 
. ಜಾಗವನ್ನು ನೋಡು : ಬೆಂಬಿಡದೆ ಪೋಗಿ ಸಮತಳಗಂಡು ಕುಟ್‌ಗಳ 


| 


(ಸಾಳ್ವಭಾ. ೧೭-೮೦). (ಸಮತಳ ( ಎ ಸಮತಲ) ಕಾಣ್‌] 

ಸಮತಳಿಸು (ಕ್ರಿ). ೧. ಸರಿಸಮವಾಗಿರು ; ಸಮತೋಲವಾಗಿರು : ತಮದೊಳು | 
ಪಾಪಬೀಜಾ ಪುಣ್ಮ ತರುವಾಯಾ ಸಮತಳಿಸಿ ಇಪ್ಪದು ಪುಣ್ಮಬೀಜ ಪಾಪಾ 
(ವಿಪ್ರಸು. ೨೭-೩). ೨. ಸಮವಾಗಿಡು : ರೂಢಿಯಲಿ ಸಮತಳಿಸಿದಂಫ್ರಿಯ 1ಪಾಠಾಂ. 
ಸಮತಳದಲಂಪ್ರಿಯ) ಜೋಡಿಗಳ ಮೆಲುದಳವದೊಬ್ಬರೆ ನೋಡುತಿರ್ದನು (ನಿಭಾಗ. | 30 
೪-೧೩-೪೦). ೩. ಒಗ್ಗೂಡು; ಸೇರು: ಧರ್ಮಜನನೀ ಕಂಟಕಕೆ ಕೈವರ್ತಿಸಿದರೇ | 
ಪಾತಕರು ಪಾಂಡವರೆನುತ ಕುರುಬಲವೆಲ್ಲ ಸಮತಳಿಸೆ(ಕುವ್ಮಾಶ. ೩-೫೯); ಸಮತಳಿಸಿ 
ಫಲುಗುಣನ ಸೇನೆ ಬಹುದಂ ಕಂಡು ಸಮರಕಭಿಮುಖನಾಗಿ . . . ಚಂದ್ರಹಾಸನ್ಯೆ 
ತರಲು (ಜೈಮಿಭಾ. ೩೨-೮). ೪. ಒದಗು; ಸಂಘಟಿಸು: ಇಬ್ಬರಿಗೆ ಸಮಬಲವಾಗಿ | 
ಸಮತಳಿಸಿತ್ತು ರಣಕೇಳಿ (ಕುವ್ಕಾವಿ ೮-೪೪); ವೀರಮಣಿಗಂ ಶತ್ರುಹಂಗಂ ತುಮುಲ | 35 
ಯುದ್ಧಂ ಸಮತಳಿಸಲೊಡಂ . . « ಮಸಗಿ ಪೊಣರುತುಮಿರ್ದರ್‌ (ರಾಮೂಶ್ಯ. 
೧೩೨-೨೭). ೫. ತೊಲಗಿಸು ; ನಿವಾರಿಸು : ನಿಖಿಲರಾಕ್ಷಸರಾಯರುಗಳೆಚ್ಚವರ | 
ಶಿಳೀಮುಖ ಬರೆ ಕಂಡು ಖಾತಿಯಲಿ ವಿಕಸಿತ ಕೆಂಡಸಂಪಿಗೆಯ ಸುವರ್ಣಸಾಯಕದಿಂದೆ | 
ಸಮತಳಿಸಿದನು (ಮೋಹತ. ೩೫-೨೦). ೬. ಅಣಿಗೊಳಿಸು ; ಸಿದ್ಧಮಾಡು: ಉಟ್‌ದ | 
ಚತುರಂಗಬಲಮಂ ಗಲ್‌ಲನೆ ಸಮತಳಿಸಿಕೊಂಡು ದಮಿತಾರಿಸುತರ್‌ ಮುಳಿದೆತ್ತಿ 
ಬಂದು ಮುತ್ತಿದರ್‌ . . . ಪ್ರಭಂಕರೀಪುರವರಮಂ (ಶಾಂತೀಶ್ವ. ೮-೧೩೬); ಮೇಲು 
ಮುತ್ತಿನ ಸೂಸಕದ ನೇಪಾಳ ಚಮರಿಯ ದಾಳಿಗಳ ಸಮ್ಮೇಳದಲಿ ಸಮತಳಿಸಿದರು | 
ವೈವಾಹಮಂಟಪವ (ಕುವ್ಮಾಆ. ೧೨-೧೩). ೩. (ಆಲಂ) ಸಮಾಧಾನಗೊಳಿಸು; 
ಸಾಂತ್ವನಗೊಳಿಸು : ಅಮಿತಕರುಣಾಸಿಂಧು ಬ್ರಾಹ್ಮರ ಸಮತಳಿಸಿ ಮಗುಳವನಿ 
ಯೆಲ್ಲವ ಕ್ರಮಕೆ ಸಾಧನಮಾಡಿ ನೀಡಿದನವರಿಗತಿ ಮುದವ (ಸಂಭಪ. ೨೬-೯೧). 

[ಸಮತಳ (ಇ ಸಮತಲ) 4 - ಇಸ್ಕು) 


| ತನ್ನೊಳೊಪ್ಪೆ ಪರಮಧ್ಮಾನಾರ್ಥಿಯಷ್ಟೋಪವಾಸಮುಮಂ . . . 


10 


1 
ಗ 
| | ಸಮತೂಕ (ನಾ). ಏರುಪೇರಿಲ್ಲದ ತೂಕ; ಸಮಾನಪ್ರಮಾಣ : ನಿತ್ಯ 


20| ಸಮತೆ (ನಾ). ೧. ಏರುಪೇರಿಲ್ಲ 
|  ಯಲ್ಲಿರುವುದು; ವೈವಿಧ್ಯವಿಲ್ಲದಿರುವುದು. ೩. ಹೋಲಿಕೆ ; ಸಾದೃಶ್ಯ . 


| 


40 


45| 


| ಮನಸ್ಥಿತಿ: ಸಮತಾಭಾವದಿಂ ಸರ್ವಸಂಗತ್ಕಾಗಕ್ಕುದ್ಭುಕ್ತನಾದಂ (ಸುಕುಮಾ. ೮-೩೫); 


ಸಮತಾಭಾವ ತುಳಾತುಳೀಕೃತಮನಂ (ಅನಂಪು. ೯-೮೩). [ಸಂ] 
ಸಮತಾಭಾವನೆ (ನಾ). ಇ ಸಮತಾಭಾವ ೨ : ಸಮತಾಭಾವನೆ ವರ್ಧಮಾನ 

ಮುಚಿತದ್ಕಾನಕ್ರಮಂ ವರ್ಧಮಾನಮೆ (ಸುಕುಮು. ೧-೨೫); ಸಮತಾಭಾವನೆ 
ಮಾಡಿಯುಂ 


(ಪಾರ್ಶೃಪು. ೧-೪೦). (ಸಂ. ಸಮತಾಭಾವನಾ। 

ಸಮತಾವಾದ (ನಾ). ಎಲ್ಲರೂ, ಎಲ್ಲವೂ ಸಮಾನ ಎಂಬ ವಾದ; ಸಮಾನತೆ 
ಯನ್ನು ಎತ್ತಿ ಹಿಡಿಯುವ ವಾದ : ಸಮತಾವಾದದ ಬುಲ್‌ಡೋಜರಿನಡಿ ಅಳಿದಿವೆ 
ಆಶಾಂಕುರ ನೂರು (ನೆಲಮು. ೪೬-೫) ; ಕಮ್ಮೂನಿಸ್ಟ್‌ ಪಕ್ಷವು . .. ಸಮತಾವಾದದ 
ಮೂಲತತ್ವಗಳಿಗನುಸಾರವಾಗಿ ಅವುಗಳನ್ನು ರೂಪಿಸುತ್ತಲಿದೆ (ರಾಜಪ. ೫೯). [ಸಂ.! 

ಸಮತಿ (ನಾ). ಹಬ್ಬ ; ಪರ್ವ : ಶಿಷ್ಕಪೂರ್ವದೋಷಂಗಳಂ ಶಮನಮಂ ಮಾಡಬೇಕೆಂದು 
ಗಣಪರ್ವದೊಳು ಸಮತಿಗಳ ಮಾಡಿಸುವ (ವೀಶೈಪು ೪-೨೨-೨); ಸಂಕರಾತರಿ ಸಮತಿ 
ದಿನಾ ನಂದಿಕೋಲಾ ಮೆರೆವ ದಿನಾ (ಮಲ್ಲಿಗೆ. ೪. (?] 

ಸಮತಿಕ್ರಾಂತ (ಗು). ದಾಟಿದ ; ಮಾರಿದ : ಅಲ್ಲಿ ಪ್ರವಯಸ್ಕನೆಂಬೊಂ . . . 
ಸಮತಿಕ್ರಾಂತದಶವರ್ಷನುಮನತಿಕ್ರಾಂತಸಪ್ತತಿಸಂವತ್ಸರನುಮಕ್ಕುಂ (ಟಾವಂಪು. ೫). 1೩6.1 


ಉಪಯೋಗಿಸುವ ಆಹಾರದಲ್ಲಿರುವ ವಿವಿಧಆಹಾರಾಂಶಗಳ ಪ್ರಮಾಣಗಳು 
ಸಮತೂಕವಾಗಿರಬೇಕು (ಅಡುಸೌ. ೭೦). [ಸಮ್ಮ 4 ತೂಕ] 
ದುದು; ಸಮತಟ್ಟು . ೨. ಏಕರೀತಿ 


೪. ಸಮಾನವಾದುದು; ಸರಿಸಮವಾದುದು. ೫. ಯುಕ್ತವಾದುದು; 
ಸರಿಯಾದುದು : ಆರೇನೆಂದಡೂ ಓರಂತಿಪ್ಪುದೆ ಸಮತೆ (ಸಿದ್ಧಮ ಕ. ೩೦-೯೦); 
ಸಾವುದಲ್ಲದೆ ತನಗೆ ಬೇಟ್‌ನ್ನಾವ ಪರಿಯಲಿ ಸಮತೆ ಸೇರದು (ಕುವ್ಮಾಸ. ೧೨-೧೭). 
೬. ಭೇದಭಾವವಿಲ್ಲದಿರುವಿಕೆ ; ನಿಷ್ಪಕ್ಷಪಾತ : ಮೆಟ್ಟಿಪ್ಪುದಾಸೆಯನು . . . 
ತೊಟ್ಟಿಪ್ಪುದುಳ್ಳ ಸಮತೆಯನು ಶಿವಪದವು ಮುಟ್ಟಿಪ್ಪುದಯ್ಕ (ಸರ್ವಜ್ಞ. ೩೧೬). 
೭. ಚಿತ್ತಸ್ವಾಸ್ತ್ಯ ; ನೆಮ್ಮದಿ : ಸುಚಕ್ತಿಯ ಸಮತೆಯೆಲ್ಲಿಹುದಲ್ಲಿ ತಾನಿಹನು 
(ಬಪು ೧೦-೧೫); ಶೌರಿ ಸಮಾರಸುತನಲಿ ಸಮತೆಯನು ಸೇರಿಸಿದನಂದು ಸಮಗ್ರ 
ಸೂಕ್ತಿಯಲಿ (ಕುವ್ಮಾಉ. ೬ ಸೂಚನೆ). ಆ. ವ ಸಮತಾಭಾವ ೧ : ಸಮತೆ ಸಮಸ್ತ 
ಭೂತದೊಳೊಡಂಬಡೆ . . . ಕಿಟ್‌ಪಿದಂ ಕುಟಿಲಾಳಕಜಾಳಕಂಗಳಂ (ಅನಂಪು. ೯-೭೨). 
೯. [ಕಾವೃಮಾ। ಹತ್ತುಬಗೆಯ ಶಬ್ದಗುಣಗಳಲ್ಲಿ ಒಂದು; ""ಸಮತೆ - 
ಮೊದಲಿನಿಂದ ಕೊನೆಯವರೆಗೆ ಒಂದೇ "ರೀತಿ'ಯನ್ನು ಅನುಸರಿಸಿರುವುದು'' 
(ಕೈಪಿಡಿ. ೨೩೩): ಶ್ಲೇಷ, ಪ್ರಸಾದ, ಸಮತೆ. . . ಕಾಂತಿ, ಸಮಾಧಿ - ಈ ಹತ್ತುಗುಣಗಳೇ 
ವೈದರ್ಭಮಾರ್ಗದ ಪ್ರಾಣ ( ಭಾರಮಿ. ೨೯). (ಸಂ. ಸಮತಾ) 
| ಸಮತೆಗಟ್ಟು (ಕ್ರಿ). ಒಂದಾಗು; ಒಂದುಗೂಡು: ನಾನಾಪ್ರಮಢನಿಚಯ 
|  ಪುರಾತನಾರ್ಯಪ್ರಮುಖರೆಲ್ಲರು ಮಾಚಿದೇವನು ಹೊಯ್ದ ನಾದಕ್ಕೆ ಸುಮುಖ 
ರಾಗುತ್ತಾಗಳೊಂದೆಸೆ ಸಮತೆಗಟ್ಟಿ . . . ನುಡಿದರು (ಬಸಪ ೩೭-೪). 

(ಸಮತೆ * ಕಟ್ಟು ] 
| ಸಮತೆಗೆಡು (ಕ್ರಿ). ಸಮತೋಲನವಿಲ್ಲದಾಗು ; ಏರುಪೇರಾಗು : ಕರಗಿತೆರ್ದೆ 
ಸೈರಣೆ ಸಮತೆಗೆಟ್ಟುದು (ಚೈಮಿಭಾ. ೧೯-೧೪). (ಸಮತೆ *- ಕೆಡು] 
| ಸಮತೆವೆಜು (ಕ್ರಿ). ತಕ್ಕುದಾಗಿರು ; ಸರಿಯಾಗಿರು : ಸತ್ಕವಿತೆಯು€ 
|. ಯುವತಿಯುಂ ಚರಣಗತಿ ಸಮತೆವೆ!ಪಾಕಾಂ. ವೊತ್ತಿರದೊಡೆ . . . ಉನ್ನತಿಯಪ 
| (ಚೈಮಿಬಾ. ೫-೫೩). (ಸಮತೆ + ಪಲ) 
| ಸಮತೋಲ (ಗು). ೧. ಏರಿಳಿತವಿಲ್ಲದ; ಸಮತೂಕದ: ಸತ್ಯವನ್ನು 


ಮೇಗಣಿಂದಿಳಿದೊಂದು ತಣ್ಬಿಂಬಾಗಲಲ್ಲಿಯೆ ಚಾರುದತ್ತನು ಮೆಲ್ಲನೊಲಗಿದನು | 25; 


2. 


ಕೊಳ್ಳುವ ಸಮತೋಲಬುದ್ಧಿ ಶ್ರೀಪತಿಯಲ್ಲಿ ಇಲ್ಲವಾಗಿತ್ತು (ಭಾರಥಿ. ಉ. (ನ), 
| ೨. ಸಮನಾದ ಪ್ರಮಾಣ, - ತೂಕ : ಅದು ಯಾವ ಸ್ಥಳದಲ್ಲಿ ಸಮತೋಲಗಗಿ 


3. 


ಸಮತೋಲನ 


ನಿಲ್ಲುವುದೋ ಅಲ್ಲಿ ಗುರುತುಮಾಡಿ (ಮುಂಬ. ೫-೫೨). ೩. ಸಮಚಿತ್ತ ; ಸಮತೆ : 
ಸಮತೋಲವನ್ನು ಕಾಯ್ದುಕೊಂಡು ಸ್ಥಿರತೆಯನ್ನು ಕಳೆದುಕೊಳ್ಳದೆ ಇರುವುದು ಧೀರರ 
ಸತ್ವದ ಲಕ್ಷಣವಾಗಿದೆ (ಪ್ರಬಂಧ. ೨೧. . [ಸಂ.1 

ಸಮತೋಲನ (ಗು). ಎ ಸಮತೋಲ ೧ : ಈ ಸೃಷ್ಟಿಯ ಸಮತೋಲನವ್ಕಾಪಾರದಲ್ಲಿ 


೮೩೪೧ 


ಸಮಧಾತು 


'ಆತ್ಮಸಮಾನಶ್ರಾವಕಾಗ್ರಣಿಗಳ್ಗೆ ಕನ್ಮಾಭೂಮಿಸುವರ್ಣಹಸ್ಥ್ಮಾಶ್ವರಥರತ್ನಾದಿಗಳಂ 
ಕುಡುವ ಸಮದತ್ತಿಯುಂ (ಆದಿಷ. ೧೫-೧೩ ವ) ; ತನ್ನ ಸಮಾನಮಪ್ಪ ಕುಲಶೀಲಂಗಳ 
ವ್ರತಸಂಪನ್ನರ್ಗೆ ಕರಿತುರಗಮಣಿಭೂಷಣಹಿರೆಣ್ಮಭೂಮಿಕನ್ಮಾದಿವಸ್ತುಗಳಂ ಕುಡುವ 
ಸಮದತ್ತಿಯುಂ (ಸುಕುಮಾ. ೬-೨೫ ವ). [ಸಂ] 


. ಹಲವು ಸ್ವಭಾವಸಿದ್ದವಾದ ಗುಣಗಳು ರೂಪುಗೊಂಡಿವೆ (ಸಾಂದಸ. ೨). (ಸಂ.] | 5] ಸಮದರ್ಶನ (ನಾ). ಎಲ್ಲರನ್ನು ಹಾಗೂ ಎಲ್ಲವನ್ನು ಒಂದೇ ರೀತಿಯಾಗಿ 


ಸಮತೋಲನೆ (ನಾ). ಎ ಸಮತೋಲ ೩ : ಜನಾಂಗದ ದೈಹಿಕಯೋಗ್ಮ ತೆ, ಮಾನಸಿಕ 
ಶಕ್ತಿ ಹಾಗೂ ಪಾರಮಾರ್ಥಿಕ ಸಮತೋಲನೆಯು ಇದೇ ಹೆಣ್ಣುಮಕ್ಕಳ ಆರೋಗ್ಯ 
ಮತ್ತು ಸುಖಸಂತೋಷಗಳನ್ನು ಹೊಂದಿಕೊಂಡಿದೆ (ಅಡುಸೌ. ೨೧). (ಸಂ. ಸಮತೋಲನ] 
ಸಮತ್ತ (ಗು). ಎಲ್ಲಾ; ಸಮಸ್ತ: ರಾಮಯರಸಮ್‌ ನೆಕುನ್ಹಿ ಆಳೆ ಮಹಾರಜರಾ 


ಕಾಣುವುದು ; ಸಮಭಾವದಿಂದ ನೋಡುವುದು : ಸಮಂಜಸತ್ವಮೆಂಬುದು 
ಪ್ರಜಾಪಾಲನದೊಳ್‌ ಸಮದರ್ಶನವಾಗಿ ನೆಗಟ್ಟುದು (ಚಾವುಂಪು. ೨೩೦); ಸರ್ವ 
ಪ್ರಚಾಮತಕೆ ತಾನು ಪ್ರತಿನಿಧಿಯೆಂಬ ಮೇಣವರ ಹಿತಕೆ. ಹೊಣೆಯೆಂದೆಂಬ 
ಬುಧರೊಲಿದ ಸಮದರ್ಶನವನೊಪ್ಪಿ (ಶ್ರೀರಾಮಾ. ೭-೧೮೭). [ಸಂ.1 


ಸಮತ್ತವಲಮುಂ ನೆರೆದು ವನ್ಹು ಊರಲಟ್‌ಎಟ್‌ದಲ್ಲಿ (ಎಕ. ೫ 65, ಚಿಂತಾಮ. | 10] ಸಮದರ್ಶಿ (ನಾ). ಸಮಾನವಾದ ದೃಷ್ಟಿಯುಳ್ಳವನು ; ನಿಷ್ಪಕ್ಷಪಾತ 


೧೬೯-೪ ;ಸು. 8001. (ಆ ಸಮಸ್ತ) 

ಸಮತ್ವ (ನಾ). ಎ ಸಮತಾಭಾವ ೨ : ಅಂತಾ ಸಮತ್ವಮುಂ ವರ್ಶಿಸುಗುಂ . . . 
ತಮಮಂ ರಾಗಮುಮನಲೆದು ತೊಲಗಿಸೆ ಮನದಿಂ (ಕಾವ್ಮಾವ. ೮೨೮); ತೊಲ್‌ದು 
ಪರಿಗ್ರಹಮಂ ಸಲೆ ನಿಲ್‌ಸೆ ಸಮತ್ವಪ್ರಭಾವಮಂ (ಪಾಠಾ. ತ್ವಭಾವಮುಮಂ) 
(ಜೀವಸಂ. ೧೬೮-೫). ಸಂ.) 

ಸಮತ್ವೀಭಾವ (ನಾ). ವ ಸಮತಾಭಾವ ೧: ಅನುಪ್ರೇಕ್ಷೆಗೆಯ್ಕುತ್ತುಮಾರ್ತಣ್ಮೆ 
ಸಮತ್ರೀಬಾವದಿಂದಂ ಬಿಡುವುದೊಡಲನವ್ಮಾಕುಲಂ ಭವ್ಮಜೀವಂ (ಸುಕುಮು. ೬-೩೮). 

(ಆ ಸಂ. ಸಮತ್ವಭಾವ] 

ಸಮತ್ಸರತ್ವ (ನಾ). ದ್ವೇಷ ಅಥವಾ ಹೊಟ್ಟೆಕಿಚ್ಚಿನಿಂದ ಕೂಡಿರುವುದು : 
ಕ್ರಮದೆ ಪರವ್ಯಪದೇಶಂ ಸಮತ್ಸರತ್ವಂ . . . ಅತಿಕ್ರಮಮಕ್ಕುಂ ಪಾತ್ರದಾನಮಂ 
ಕುಡುವೆಡೆಯೊಳ್‌ (ಸುಕುಮಾ. ೬-೨೨). (ಸಂ.] 

ಸಮತ್ಸರಮಾನಿಸ (ನಾ). ಮತ್ಸರವುಳ್ಳ ಮನುಷ್ಯ ; ಹೊಟ್ಟೆಕಿಚ್ಚಿನ ವ್ಯಕ್ತಿ : ಆ 
ನಿರೂಢಯ ದೊರೆಗಳಿವನ ಸಮಾನರೇ ಗುಣದಲಿ ಸಮತ್ಸರಮಾನಿಸನೆ ನಿನ್ನಾಣೆ 
(ಕುವ್ಮಾಕ, ೨೨-೩೮)... [ಸಮತ್ಸರೃ * ಮಾನಿಸ್ಕ (ಎ ಮಾನುಸ)) 

ಸಮದ (ಗು). ೧. ಸೊಕ್ಕಿನಿಂದ ಕೂಡಿದ ; ಮತ್ತೇರಿದ : ಸಮದಗಜಗಮನೆಯರ್‌ 

, ನಡೆಯಲಾಅದೆ ಸುಟ್‌ದರ್‌ (ಪಂಪಭಾ. ೭-೮೪); ಕಿರಾತರ್ವೆರಸು ಬೇಂಟೆ 

ವೋಗಲೆಂದು ಸಮದ ಸಮುತ್ನುಕಚಿತ್ತನಾಗಿ . . . ಬಂದಂ ಪುಳಿಂದಂ (ರಾಜಶೇ. 
೫-೫೧ ವ). ೨. ಸಂತೋಷಗೊಂಡ. (ನಾ). ೩. ಮತ್ತಿನಿಂದ ಕೂಡಿದವನು; 
ಸೊಕ್ಕೇರಿದವನು: ಸಮದಂ ಚಾಪಧರಂ ತನ್ನಮಿತಬಲಂಬೆರಸು . . . ನೆಚೆದಿರ್ದಂ 
(ಪಂಗಾಮಾ. ೧೪-೩೬೯). ೪. ಸಮಾನವಾಗಿ ಕೊಡುವವನು; ಪಕ್ಷಪಾತವಿಲ್ಲದೆ 
ದಾನಮಾಡುವವನು : ಆ ನೃಪಂ . . . ಸಮದನಾಗಿಯುಂ ಸಮದನಲ್ತು 
(ಪುಷ್ಪಪು ೯-೩೯ ವ). (ಸಂ. (ಸ-4 ಮದ; ಸಮ ದ) “ 

ಸಮದಂಡ್ಕಿ (ನಾ). ೧. ಸಮಾನವಾದ ಶಕ್ತಿ, - ಬಲ : "ಸಮದಂಡಿಗೆಯ್‌' 
ಪರಾ. ೨. ಸರಿಸಮಾನ; ಸರಿಜೋಡಿ: ಶಿಶುಪಾಲ ಪಾಂಡ್ರಕರೆಂಬರಿಗೆ 
ಸಮದಂಡಿಯೆಮ್ಮೊಡನೆ (ಕುವ್ಮಾಸ. ೨-೧೭); ಲಂಡತನದಿ ಹೋರುವ ತನುಜನ 
ಸಮದಂಡಿಯೊಳಿರ್ದನಾ ರಾಮ (ಕುರಾಸಾಂ. ೩೩-೧೬); ಈ ತೆಅದ ಸಮದಂಡಿಯ 
ಯುದ್ಧಂಗೆಯ್ದು ಸಾಯಕಂಗಳೆಲ್ಲಂ ಸಮೆಯೆ (ಅದ್ಭುತ. ೪೫-೨೧). [ಸಮ್ಮ ೬ ದಂಡಿ) 

ಸಮದಂಡ್ಮಿ (ನಾ). ತಕ್ಕಡಿಯ ಕೋಲು ; ತುಲಾದಂಡ : ""ಸಮದಂಡಿ ತೂಗುವ 
ಕೋಲು'' (ಮಂಗರಾ. ೧೦೫-೧೪). [ಸಮ್ಮ + ದಂಡಿ) 

ಸಮದಂಡಿಗೆ (ನಾ). ಎ ಸಮದಂಡ್ಮಿ : ತೂಗುವದು ಮನದ ತಕ್ಕಡಿಪರಡಿ . . . 
ಸಮದಂಡಿಗೆಯ ತೂಕ ಬರೆ ತೆರಬೇಕು ತಕ್ಕ ಬೆಲೆ (ನೆಲಮು. ೬೬-೩). 

[ಸಮ್ಮ *- ದಂಡಿಗೆ] 

ಸಮದಂಡಿಗೆಯ್‌ (ಕ್ರಿ). ಸಮಾನವಾದ ಶಕ್ತಿಯನ್ನು ತೋರಿಸು: ಸಮದಂಡಿ 

ಗೆಯ್ದನಿವನೆಂದು ಸಮುನ್ನತರೋಷದಿಂದೆ ತಿವಿದಂ (ಶತಂ. ೪-೪೧)... 
[ಸಮದಂಡಿ, 4 ಕೆಯ್‌ 
ಸಮದತ್ತಿ (ನಾ). [ಜೈನ] ತನ್ನ ಸಮಾನನಾದವನಿಗೆ ಕೊಡುವ ದಾನ: 


| 
] 


15 


20| ಸಮದವಿರೋಧಿ (ನಾ). ಮದೋನ್ಮತ್ತನಾದ ಶತ್ರು : 


25 


_ ನಾಗಿರುವವನು : ಸೆಣಸಿನಲಿ ಸಮದರ್ಶಿಗಳು ಧಾರುಣಿಯ ಪತಿಗಳು (ಕುವ್ಕಾಭೀ. 
೭-೧೦); ರಾಜರ್ಷಿಯಾ ದೀರ್ಫದರ್ಶಿಯಾ ಸಮದರ್ಶಿ ತಾಂ... 
ತನ್ನ ರಾಜ್ಯಮಂ (ಶ್ರೀರಾಮಾ. ೭-೧೭೯). (ಸಂ. ಸಮದರ್ಶಿನ್‌] 

ಸಮದರ್ಶಿತ್ವ (ನಾ). ೧. ಸರಿಯಾಗಿ ನೋಡುವ ದೃಷ್ಟಿ ; ಸರಿಯಾದ ನೋಟ: 
ಸಮದರ್ಶಿತ್ವವುಳ್ಳ ಕಣ್ಣು ೨೦ ಅಡಿ ಅಥವಾ ಹೆಚ್ಚುದೂರದಲ್ಲಿರುವ ವಸ್ತುಗಳನ್ನು 
ಸ್ಪಷ್ಟವಾಗಿ ನೋಡಬಲ್ಲದು (ನಿಮ್ಮದೃ. ೬೪). ೨. ಸಮವೆಂದು ಭಾವಿಸುವಿಕೆ; 
ನಿಷ್ಪಕ್ಷಪಾತದೃಷ್ಟಿ : ಭಯಂಕರವಾದ ಆಪತ್ಕಾಲದಲ್ಲೂ ಧೃತಿಯಿಂದ ಪಾಲಿಸ 
ಬೇಕಾದ ಸಮಚಿತ್ತತೆಯನ್ನೂ ಸಮದರ್ಶಿತ್ವವನ್ನೂ ವ್ಯಾಸರು ಗೀತೆಯ ಮೂಲಕ 
* ತಿಳಿಸಿದರು. (ಜುಕ್ಹಾರ. ೧೨೪ ಪೀಠಿಕೆ). [ಸಂ.] 
ಸಮದವಿರೋಧಿ 


ಹತ್ಮದೊಳೆ . . . . ಸಮರಂ ಕುಮರಂಕರಾಮನಾ 


ಅತಿರೌದ್ರಮಾಯ್ತು 
(ಗದಾಯು. ೧೦-೩). (ಸಂ. ಸಮದವಿರೋಧಿನ್‌] 

ಸಮದಿಟ್ಟಿ (ನಾ). ಒಂದಕ್ಕೊಂದು ಸಮಾನವಾದ ನೋಟ ; ಸಮದೃಷ್ಟಿ : 
ಅನ್ಕೋನ್ಕಮೊಲ್ಹ್ಲು ನೋಡುತ್ತಿರ್ಪನ್ನೆಗಮೊರ್ಮೆ ದಲಿರ್ವರ ದಿಟ್ಟಿಗಳುಂ ಸಮದಿಟ್ಟಿ 
ಯಾದುವಂತಾ ಕ್ಷಣದೊಳ್‌ (ಕಾದಂಉ. ೩೩). [ಸಮ್ಮ *- ದಿಟ್ಟಿ] 

ಸಮದೂಗು (ಕ್ರಿ). ಸಮವಾಗಿರು ; ಹೊಂದಿಕೆಯಾಗು : ಇಂದಿನ ಕಾಲದ ರಾಜ್ಮಾ 
ಡಳಿತ ಸಮದೂಗುವಂಥದು (ತತ್ತೃಪ್ರಾ. ೧೧೬). (ಸಮ್ಮ *- ತೂಗು (ಆ ತೂಂಕು, )) 

ಸಮದೃಷ್ಟಿ (ನಾ). ೧. ನೆಟ್ಟ ದೃಷ್ಟಿ ; ನೇರವಾದ ನೋಟ : ಸದ್ಭರ್ಮಮೆ 
ಮೂರ್ತಿವೆತ್ತು ಸಮದೃಷ್ಟಿಯೊಳ್‌ ನಿಂದ ವೃಷೇಂದ್ರನಿಂ . . . ಸಭೆ ಕಣ್ಣೊಳಿಸಿರ್ದುದು 
(ಶಬಶಂ. ೧-೩೯ ವ). ವಿ. ಒಂದಕ್ಕೊಂದು ಸಮಾನವಾದ ನೋಟ ; ಸಮಾನ 
ದೃಷ್ಟಿ: ಸಂಬ್ರಮದಿಂ ಸಮದೃಷ್ಟಿಯಾಗಿ ಸಿಲ್ಕಿದುವೆಮೆಯಿಕ್ಕಲ್ಮಜ್‌ದುವವಳ 
ಧವಳಕಟಾಕ್ಷಂ (ಶಮದ. ೨೨೫ ಪ್ರಯೋ). &. ಸಮಭಾವದಿಂದ ಕಾಣುವಿಕೆ ; 
ನಿಷ್ಟಕ್ಷಪಾತದೃಷ್ಟಿ : ಸರ್ವಮನುಜರಿಗಾಗಿ ಸೃಷ್ಟಿ ಎಂಬ ಸಮದೃಷ್ಟಿ 


(ಕೋಗಿಲೆ. ೧-೧೨). [ಸಂ.] 


95| ಸಮದೇಭ (ನಾ). ಮದದಿಂದ ಕೂಡಿದ ಆನೆ ; ಮದಗಜ : ಸಮದೇಭಕುಂಭ 


40 


46 


'ಭೇದನಸಮಯೋಗ್ರನಖಂಗೆ ಹರಿಗೆ ಮೃಗರಿಪುವೆಸರುತ್ತಮಿಕೆಯೆ (ಗದಾಯು. ೨-೨); 
ಸಮದೇಭಾಳಿಗೆ ತೋರ್ಪ ತನ್ನ ಮುಳಿಸಂ ಬಾಳೇಭಸಂಘಕ್ಕೆ ತೋರ್ಕುಮೆ ಸಿಂಹಂ 
(ಶೃಂಗಾರ. ೧-೭೫). [ಸಂ.1] 

ಸಮದೋಷಿ (ನಾ). ತ್ರಿದೋಷಗಳು ಸಮಪ್ರಮಾಣದಲ್ಲಿರುವ ವ್ಯಕ್ತಿ: 
ವೈದ್ಯಶಾಸ್ತ್ರ ಸಾಮಗ್ರಿಯುಂ ಸಮದೋಷಿಯುಂ ಸಮಧಾತುವಪ್ಪ ನೀರೋಗನುಂ 
ಕ್ರಮಕರ್ತವ್ಮದಿಂ ನಯಮುಮುನಾಪ್ತವರ್ತಿಯುಮನಾಸೆವಡುವರಲ್ಲರ್‌ 
(ಶಾಂತಿಪು ೨-೩೫ ವ). [ಸಂ. ಸಮದೋಷಿನ್‌] 

ಸಮಧಾತು (ನಾ). ಧಾತುಗಳ ಸಮಸ್ಥಿತಿ : ಸಮದೋಷಿಯುಂ ಸಮಧಾತುವಪ್ಪ 
ನೀರೋಗನುಂ ಕ್ರಮಕರ್ತವ್ಮದಿಂ ನಯಮುಮನಾಪ್ರವರ್ಶಿಯುವನಾಸೆವಡುವರಲ್ಲರ್‌ 
(ಶಾಂತಿಪು ೨-೩೫ ದ); ನಾಸಿಕದೇಕೆ ವಾಸಿಸಬೇಡ ಎಂದಡೆ ಮಾಣವು , , . ಈ 
ಭೇದವನಜ್‌ದು ನುಡಿಸಲು ಸಮಧಾತುವಾಯಿತ್ತು (ಅದಚಂ. ೨೪-೯೮). (ಸಂ. 


ಸಮಧಿಕ 


ಸಮಧಿಕ (ಗು). ೧. ಹೆಚ್ಚಾದ; ಆತ್ಮಧಿಕವಾದ : ಸಮಧಿಕವಿದ್ಕಾಬಳನಶ್ರಮದಿಂ 
೬.೬ ಕಾಡುತ್ತಿರೆ (ನೇಮಿಪು ೧೨-೨೦೦); ಸಮಧಿಕಚಿಂತೆಯಿಂ ನುಡಿಯಲುಂ . . . 
ಒಲ್ಲದೆ (ಜಗಎ ೧೧-೧೧). (ನಾ). ೨. ಬಹಳ ಹೆಚ್ಚು; ಅತ್ಯಧಿಕ : ಆ ಇಬ್ಬರು 
ಪೋಲೀಸಿನವರಿಗೆ ಸಮಧಿಕವಾಗಿ ಅನುಭವಕ್ಕೆ ಬರುತ್ತಿತ್ತು (ಮಲೆಮ. ೫೩೬೫). 
೩. ಶ್ರೇಷ್ಠನಾದವನು; ಮಿಗಿಲಾದವನು : ಸಮಧಿಕರಾರ್‌ ಜಗತ್ತಯದೊಳಿನ್ನೆನಗೆ 
(ಪಂರಾಮಾ, ೧೪-೧೦೭). ([ಸಂ.1 
ಸಮಧಿಕೃತ (ನಾ). ಅಧಿಕಾರ ಹೊಂದಿದವನು; ನಿಯುಕ್ತನಾದವನು: 
ತೂರ್ಯ ತ್ರಯಸಮಧಿಕೃತಂ ತಾನೆ ನಾನಾಪ್ರಕಾರಸ್ತುತಿಕಾರಂ ತಾನೆ (ಚಂದ್ರಪು. 
(ಸಂ.) 
ಸಮಧಿಗತ (ಗು). ಪಡೆದ; ಹೊಂದಿದ: ಸ್ವಸ್ತಿಸಮಧಿಗತ ಪಣ್ಣಮಹಾಸಬ್ದ 
ಮಹಾಸಾಮನ್ಮಅಗ್ರಗಣ್ಯ (ಎಕ. ॥,೫೬-೧ ; ಸು. 1100). ([ಸಂ.] 
ಸಮಧ್ಯಾಸಿತ (ಗು). ಒಟ್ಟಿಗೆ ಕುಳಿತುಕೊಂಡ; ಜೊತೆಯಾಗಿ ಕುಳಿತ: ಪತ್ರಲೇಖಾ 
ಸಮಧ್ಯಾಸಿತಾಂತರಾಸನೆಯುಂ ಪ್ರಸ್ಮಾನೋಚಿತಮಂಗಳಾಲಂಕಾರೆಯುಮಪ್ಪ 
ಪಿಡಿಯಂ ಚಂದ್ರಾಪೀಡನೇಟ್‌ದಾಗಳ್‌ (ಕಾದಂಪೂ. ೫೯೦). [ಸಂ.) 
ಸಮನಂತರ (ನಾ). ಆಮೇಲಿನ ಕಾಲ; ತರುವಾಯ: ವೀರಕುಂತೀತನುಜರು 
. ಬಕಾಸುರಮರಣಸಮನಂತರದೊಳಾ ಪುರವರದೊಳಿರ್ದರು (ಕುವ್ಮಾಆ. ೧೧-೧); 
ಪಂತೆ ಕೌರವಜಯಂ ತಮಗೆ ಕೈಸಾರ್ದ ಸಮನಂತರದೊಳಾದ ಸಾಮ್ರಾಜ್ಯದೊಳ್ಬಾಂಡವರ 
ದೆಂತಿಳೆಯನೋವಿದರು (ಚೈಮಿಭಾ. ೨-೩). (ಸಂ) - 
ಸಮನಂತರಂ (ಅ). ಬಳಿಕ ; ಆಮೇಲೆ : ಅಂತು ಎಶ್ರುತಶ್ರವಣ ಶ್ರೀಸಮಾಶ್ರಯಣನಾಗಿ 
ಸಮನಂತರಂ (ಚಂದ್ರಪು ೧೧-೨ ವ). ([ಸಂ.1 
ಸಮನಖಕರಣ (ನಾ). [ನಾಟ್ಕ] ನೂರೆಂಟು ಕರಣಗಳಲ್ಲಿ ಒಂದು; ಉಗುರು 
ಗಳನ್ನು ಸಮನಾಗಿರಿಸುವಿಕೆ : ತನುವಂ ಸಾಜದೆ ನಿಂದಿರ್ದನುನಯದಿಂ ಪಾದಮೊಂದೆ 
ನಖವೋರಣದಿಂ ವಿನುತಲತಾಕರದುಗುರ್ಗಳ್‌ ವನಿತೇ ಸಮನಾಗಿ ನಿಲ್ಲ ಸಮನಖಕರಣಂ 
(ಸಂ.) 
ಸಮನಸ್ಕ (ನಾ). [ಜೈನ] ಮನಸ್ಸುಳ್ಳ ಜೀವಿ: ತನ್ಮನಃಸಂಪ್ರಯುಕ್ತರ್‌ ಸಮನಸ್ಕರ್‌ 
(ತತ್ತಪ್ರ ೯೨) ; ಸಂಜ್ಞಿಗಳಿಗೆ ಉಪಯೋಗಮಾಡಲಿಕ್ಕೆ ಬರುವ ಮನಸ್ಸು ಇರುತ್ತದೆ. 
ಅಸಂಜ್ಞಿಗಳಿಗೆ ಮನಸ್ಸಿಲ್ಲ . . . ಇವುಗಳಿಗೇ ಸಮನಸ್ಕ - ಅಮನಸ್ಕಗಳೆಂದೂ ಹೆಸರು 
(ಜೈನಪ. ೩೦೦). "ಅಮನಸ್ಕ' ಪರಾ. (ಸಂ. 
ಸಮನಾಹ (ಗು). (7): ಸುಸ್ನಿಗ್ನಸಮಪೂರ್ವವೃತ್ತಸಮನಾಹಪರಿಪೂರ್ಣಸಿತವೃತ್ತ 
ದಂತ ಪರಿವೇಷಿತನುಂ . . . ಅಪ್ಪ ವಿಜಯಪರ್ವತಗಜೇಂದ್ರಂ ಬಂದು ಮುಂದೆ 
ನಿಲ್ವುದುಂ (ಆದಿಪು ೧೨-೫೬ ವ). [?) 
ಸಮನಿ (ನಾ). [ಯೋಗ] ಯೋಗದ ಮೂರು ಅವಸ್ಥೆಗಳಲ್ಲಿ ಒಂದು: 
ಸಮನಿಯೊಳು ವಿಷ್ಣು ಮತ್ತುನ್ಮನಿಯೊಳುಂ ನೀನೆ ವಿಮಲನಿರಂಜನಂ (ಜೆಂಕಾರಾ. 
೬-೫೯-೨೬). "ಉನ್ಮನಿ' ಪರಾ. (ಸಂ. ಸಮನೀ। 
ಸಮನಿಕೆ (ನಾ). ಕೂಡಿರುವಂಥದು; ಹೊಂದಿರುವಂಥದು: ಪಂಚಮಹಾ 
ಸರಿತ್ತುಗಳ ಸಮನಿಕೆಯ ಸೌರಾಷ್ಟ್ರಗುರ್ಜರವಿಮಲಕಾಶ್ಮೀರಾಂದ್ರಗೌಳಪ್ರಮುಖ 


೧-೧೨೨), 


(ಲಾಸ್ಕರಂ. ೪-೫೬). 


ದೇಶಂಗಳಲಿ ನೋಡುತ ತಿರುಗಿತು ಸೇನೆ (ತೊರರಾ. ೪-೧೦-೨) ; ಕ್ರಮದಿಂದಂ ` 


ಪ್ರಾತಸ್ಸಂಗಮ ಮಧ್ಯ್ಮಾಹ್ನಾಪರಾಹ್ನ ಸಾಯಾಹ್ನಂಗಳ್‌ ತ್ರಿಮುಹೂರ್ತ ತ್ರಿಮೂರ್ತದ 
ಸಮನಿಕೆಯಿಂದೈದಿದಕ್ಕುಮೊಂದೇ ತೆಜದಿಂ (ಎಷ್ಣುಪು. ೨-೨-೯೧). [ಆ ಸಮನಿಸು + -ಕೆ] 
ಸಮನಿಸು, ಸಮ್ಮನಿಸ್ಮು, ಸವಣಿಸು, ಸವನಿಸು (ಕ್ರಿ). ೧. ಘಟಿಸು ; ಒದಗು; 
ಸಂಭವಿಸು 
ಬರೆ ಕೃಷ್ಣಚತುರ್ದಶೀದಿನಂ ಸಮನಿಸೆ (ಆದು ೧೬-೫೧). ೨. ದೊರಕು; ಸಿಕ್ಕು: 


ಒಂದು ಮಿಗಮಪ್ಪೊಡಂ ಬೇಂಟೆ ಸಮನಿಸದೆ ಪೊಟಲ್ಲೆಮೋದರ್‌ (ದಡ್ಗಾರಾ. ೯೫-೨೩)) 


ಧರಣೀನಾಥಪ್ರಸಾದಂ ಸಮನಿಸಿರೆ ಮಹಾಯಭಜ್ಯದುಂ ಮಾಡಿ (ಎಇ. ೫1, ೩೩೦-೧೬;೫29)) 
ಕಾಲಗತಿಯಿಂದೆದುಗೆ ಕಾನನಜಾಲಯವು ಸಮುನಿಸಿತು (ಕೊರರಾ. ೪-೧-೧೧). 
೩. ಒದಗಿಸು; ಉಂಟುಮಾಡು; ಆಗಿನು : ಸಜುದಾಯಾರ್ಥಿದುನಾರಯ 


; ""ಸಮನಿಸು-ಪ್ರಾಪ್ತೌ'' (ಶಮಧಾ); ದೊರೆಕೊಂಡ ಮಾಘಮಾಸಂ | 


೮೩೪೨ 


3s 


4 


48 


ಸಮನ್ವಯಗೊಳಿಸು 


ಸಮನಿಸುವರ್ಥಪ್ರತೀತಿ ತೋಅದೊಡೆಲ್ಲಂ ಕ್ರಮಮಕ್ಕುಮರ್ಥಶೂನ್ಮಂ (ಕವಎರಾ. 
೧-೭೮); ಇವೆಲ್ಲಮೊಂದಾಗಿಯೆ ದರ್ಪಕಂಗೆ ಸಮನಿಪ್ಪ ಜಗಜ್ಜಯದರ್ಪಮಂ 
ಸಮಂತಾಗಿಸಲೊಂದೆ ಸಾಲ್ಗುಮೆನಿಸಿತ್ತು ಕುಮಾರಕೃತ ಪ್ರಸಾಧನಂ (ಚಂದ್ರಪು. ೬-೬೩) ; 
ಎಲ್ಲವ ಸಾನಂದದೊಳು ಸಮನಿಪುದು (ಹದಿಬ. ೪-೧೯). ೪. ಪಡೆ; ಹೊಂದು: 
ಸಮನಿಪ ಧರ್ಮಕ್ಕವಿರುದ್ಧಮರ್ಥಮರ್ಥಕ್ಕೆ ಕಾಮಮವಿರುದ್ಧಂ (ಅಜಪು. ೨-೪೭) ; 
ಸಮನಿಸುಗುಮಾ ವಿಭಕ್ತಿಗಳ ಮೊದಲೊಳಾದಂ ಗಳಾಗಮಂ (ಶಮದ. ೯೫)... ಸೇರು; 
ಕೂಡು: ರಮಣಿಯೊಡನೇಕಾಂತವರಸನ ಸಮನಿಸಿಹುದು (ಸಂಭಪ. ೩೬-೪); ತಿಮಿರ 
ತರಣಿಗಳೇಕದೇಶದಿ ಸಮನಿಸಿಪ್ಪವೆ ಎಂದಿಗಾದರು (ಜಗದಾ. ೩೩೧). ೬. ಹೊಂದಿಕೆ 
ಯಾಗು; ಅಳವಡು; ಒಪ್ಪು : ಭಾವಂ ಸಮನಿಸಿದಂತಿರ್ದುದು ನೃಪಸಮಿತಿ 
ಜಗಶ್ರಿತಯಶಿಲಕನಾಸ್ಥಾಯಿಕೆಯೊಳ್‌ (ಅಜಪು. ೫-೩೭); ಲಿಂಗಾಂಗಿಗಳಲ್ಲದವರ 
ಶರಣರ ಸಂಗವಿಲ್ಲದವರ ಕಂಡರೆ ನಾಚುವೆ ಅವರ ನುಡಿಯೆನಗೆ ಸಮನಿಸದಯ್ಮ 
(ಬಸವ. ೪೫೩). ೭. ಬಳಿ; ಸವರು; ಲೇಪಿಸು : ಕಲ್ಪದ್ರುಮಶಾಖಾನ್ಸಿತೆಗೆ 
ಹರಿದ್ರಾಪರಿಮಳಮನಂಗದೊಳ್‌ ಸಮನಿಸಿದರ್‌ («ಗಿ06. ೧೦-೩೦). ೮. ರಚಿಸು; 
ನಿರ್ಮಿಸು : ಹಿಮಕರಬಿಂಬದಿಂ ಕಡೆದುದೋ . . . ಮೌಕ್ತಿಕಂಗಳಿಂ ಸಮನಿಸಿದತ್ತೊ 
(ಪಂರಾಮು. ೩-೧೬೨). ೯. ಸಿದ್ಧಪಡಿಸು ; ಅಣಿಮಾಡು : (6. ಸಮ್ಮನಿಸ್ಮು ;೧. 
ಒಗೆದಂ ಲೋಕದ ಸಯ್ಬು ಸಮ್ಮನಿಸೆ ಸವೋರ್ಮ್ವೀತಳಾಳಂಕರಿಷ್ಸುಗೆ (ಎಕ. ೪, ಆಯೀ, 
; 1165); ತತ್ತರುಣೀಗಾತ್ರದ ಸೋಂಕು ಸಮ್ಮನಿಸೆ ಮೂರ್ಛಾಪನ್ನನಾದಂ 
ಖಳಂ (ಅನಂಪು. ೧೨-೭೩); ಜಿನುಂಗುವುದು ಸುಯ್ದುದು ಜಾಡ್ಮಂ ಮೊಳೆವುದೆಂಬ 
ಬಗೆಗಳ್‌ ಸಮ್ಮನಿಸವು ಬಸವನಲ್ಲಿ ಶೈಶವದಸೆಯೊಳ್‌ (ವೃಷ. ೩-೨೮). ಸವಣಿಸು: 
೩. ಅನ್ಕಾರ್ಥಮಂ ಸವಣಿಸುವ ಶಬ್ದಾದಿಕವೆ ಲಾಕ್ಷಣಿಕವೆನಿಪುವಸ್ತಮಯಕಾಲದಲ್ಲಿ 
(ಪಾಸೋಪು. ೧೦-೧೭೫). ಸವನಿಸು : ೧. [ಸವನಿ]ಸೆ ವೈಶಾಖಂ ಕೂಡೆ ವಳಕ್ಷರದಶಮಿ 
ಹಸ್ತಬುಕ್ಸಮದುಂ ತಾಂ ಸವನಿಸಿರೆ (ವರ್ಧಮಾ. ೧೩-೩೪); ಅಂತರಾಯಂ ಸವನಿಸುಗುಂ 
ಪುಣ್ಮಹೀನನಪ್ಪಂಗೆಂತುಂ (ಸಮಪ. ೪-೪೧); ಪೊಸಜವ್ವನಂ ಸವನಿಸಲು ಮಂದರಾದ್ರಿ 
ಯೊಳುಗ್ರತಪವನೊಡರಿಚಿ (ಸೌಂದಪು. ೧೫-೬೨). ೨. ಅವಳ ಮೊಗದಂತೆ ಮೆಯ್ಸಿರಿ ಸವನಿಸ 
ದೆನಗೆಂದು ಕಂದನೆರ್ದೆಯೊಳ್‌ ತಾಳ್ಹಂ ಹಿವಗದಿರಂ (ಕಬ್ಬಕಾ. ೧೨೨); ಇವರಿರ್ವರೊಳೇಳ್ಲಿ 
ವಡೆದವರಿಂದ ಸವನಿಪುದಿಹಪರಸೌಖ್ಯ (ಹದಿಬ. ೫-೮). ೩. ನೆವಮೊಂದುಮಿಲ್ಲದೆ ನಿಮ್ಮೊಳು 
ವೈರವ ಸವನಿಸಿ (ಕರ್ಣವ್ಯ ೩-೧೦). ೪. ಬೇಗಂ ದುಃಖಂ ಸವನಿಸ ಸಲ್ಲಂ ಈಗಳ್‌ 
ಮಾವಯ್ಯನ ನಗರಕ್ಕಂ ಸಾಗಲ್‌ವೇಳ್ಳುಂ (ಹಾಲಾಸ್ಮ. ೪-೧೬-೬); ತನ್ನ ಅಡಕೆಯನ್ನೆಲ್ಲ 
ಸವನಿಸಿಕೊಂಡು ಕರ್ಮಾನ್‌ ಸಾಬರು ಹಿಂತಿರುಗಿಸಿದ್ದ ಖಾಲಿಚೀಲವನ್ನೆ ! (ಮಲೆಮ. ೪೩೯). 
೮. ನಗರದೊಳೊಂದು ಮಂದಿರವ ಸವನಿಸಿಯೆ ಸಿಂಗರಿಸಿ ಬೇಗದೊಳವರ ಬಿಜಯಂ 
ಗೈಸಿ ತಂದು (ಶಂಕದಾ. ೯-೩೩). ೧೦. ಮಾಡು; ನೆರವೇರಿಸು : ಯುವತಿ ವಿತ್ರಾವಳಿ ` 
ಯನೆಮ್ಮಾ ಕುವರನೊಳು ಪಾಣಿಗ್ರಹಣವನು ಸವನಿಸಲೆಬೇಕೆಂದು ಸುಮುಹೂರ್ತದಲಿ 
ಫೇಳಿದನು (ಸಾಳೃಭಾ. ೧೭-೨೪). ೧೧. ನೀಡು; ಒಪ್ಪಿಸು: ನವವಯಮೆಯ್ದೆ ಲಜ್ಜೆ 
ನವಕಾಮಮಿವುಂ ಸುಸಿಲಲ್ಲಿ ವಕ್ವಮಂ ಸವನಿಸದಾಕೆ ಮುಗ್ಧೆ (ರಸರ. ೩-೧೩೭). 
(? + -ಇಸ್ಕು ./ ತೆಲು. ಸವರಿಂಚು] 
ಸಮನ್ನು (ನಾ). ಪ್ರತಿವಾದಿಯು ಹಾಜರಾಗಬೇಕೆಂದು ನ್ಕಾಯಾಲಯದಿಂದ 
ಕಳಿಸುವ ಆದೇಶ :ಸಮನ್ನು ಆಗಲೇ ಹುಟ್ಟಿದೆ (ದಿನಾರಿ. ೧೦೦). (€- ಇಂ. Summon) 
ಸಮನ್ವಯ (ನಾ). ೧. ಹೊಂದಿಕೆ ; ಹೊಂದಾಣಿಕೆ : ಕರ್ಮಯೋಗದಲ್ಲಿ ಜ್ಞಾನ, 
ಭಕ್ತಿ, ಕರ್ಮಗಳ ಸುಮಧುರಸಮನ್ವಯವಿದೆ (ಧರ್ಮಸಾ. ೧೩೯) ; "ಒಳ್ಳೆಯ ದೇಹದಲ್ಲಿ 
ಒಳ್ಳೆಯ ಮನಸ್ಸು' ಎನ್ನುವಂತೆ ಅವೆರಡೂ ಸಮನೃಯವಾಗಿಯೇ ಬೆಳೆಯಬೇಕು 
(ಶಕದ. ೩೮೬). ಪಿ. ಕುಲ ; ವಂಶ : ನೊಸಲೊಳ್ಳಿಸುಗುವ ಮಿಸುನಿಯ ಪೊಸಗನ್ನಡಿ 
ಕಣ್ಣೆವಂದುದಿನಬಿಂಬಂ ಬಂದೆಸೆವಂತೆ ನಿಜಸಮನ್ವಯವಸುಧೇಶ್ವರವಿಹರಣೇಕ್ಲಣಾ 
ಪೇಕ್ಚತೆಯಿಂ (ಉಟಕೆಓ ೧೩-೬೬). |ಸಂ.] 
ಸಮನ್ವಯಗೊಳಿನು (ಕ್ರಿ). ಹೊಂದಿಸು; ಅಳವಡಿಸು : ಸಮಾಜದ ಅವಶ್ಮಕತೆಯನ್ನು 
ಸಮನ್ಮಯಗೊಳಿಸಿಕೊಂಡು (ಶಿಕ್ನದ. ೧೨೬) ; ಪ್ರಸ್ಮಾನತ್ರಯಿಗೆ ಆಚಾರ್ಯರು ಭಾಷ್ಮ 
ಬರೆದು ಹದಿಮೂರನೆಯ ಶತವಾಿನದ ಹೂನದನ್ನೂ ವೇದೋಪನಿಷತ್ತುಗಳ 


೧೨೭-೧೩ 


ಸಮನ್ವಿತ 


ಪುರಾಣಜ್ಞಾನವನ್ನೂ ಸಮನ್ವಯಗೊಳಿಸಿದರು («ಕರ್ನಾಕ. ೩೭). 
(ಸಮನ್ವಯ 4 ಕೊಳ್‌, 4 - ಇಸ್ಕು] 
ಸಮನ್ವಿತ (ಗು). ೧. ಕೂಡಿಕೊಂಡ ;ಬೆರೆತ : ಅಮಳಚಾರಿತ್ರಸಮನ್ವಿತಗುಪ್ತಿಗುಪ್ತರ್‌ 


೮೩೪೩ 


. ೬ ೬ ಕೊಂಡಕುಂದಾಚಾರ್ಯರ್‌ (ಸುಕುಮಾ. ೧-೧೫); ಅತಿಬಲಸಮನ್ವಿತಕುಮಾರನಂ | 
ಸೇನೆಯೊಳ್ಳಾಣದೆ ಕೆರಳ್ತೆಂ ಮರಾಳಕೇತು (ಜೈಮಿಭಾ. ೧೧-೩೬). (ನಾ). ೨. ಕೂಡಿ | 5| ಸಮಭರವಿಭಾಗ (ನಾ). ಸಂಧಿವಿಭಜನೆ (?) : ನಿಯತಸ್ಥಾನಂ ಪದವಿಸೃತಿಯೊಳಾದ 


ಕೊಂಡುದು; ಸೇರಿದುದು : ""ಯುತಮನ್ವಿತಂ ಸಂಹಿತಂ ಸಮನ್ವಿತಂ . . . 
ಸಹಿತಮೆನಲು ಕೂಡಲೆ ನಾಮಂ'' (ಮಂಗರಾ. ೧೩೦-೧೮). ೩. ಕೂಡಿರುವವನು; 
ಸಹಿತವಾಗಿರುವವನು: ನಾನೆ ಬಹೆನತಿಬಲಸಮನ್ಸಿತಂ ನಿರ್ವಿಘ್ನಮೆಸಗೆ (ಶ್ರೀರಾಮಾ. 
[ಸಂ.] 

ಸಮನ್ವೀತ (ಗು). ಕೂಡಿಕೊಂಡ : ಮೆಯ್ಕೊಳ್‌ ಮಿಡುಕುಳ್ಳ ತಾಣಮಣಮಿಲ್ಲೆಂಬಂತು 


೨೯-೪೬). 


10 


ನಿಷ್ಟಂದನಾಗಿ ಸಮನ್ವೀತಮನಂ ಪಾಕಾಂ. ಗುಣಂ] ಗುಣಂಗೊಳಿಸಿದಂ ಯೋಗೀಂದ್ರ 


ವೃಂದಂಗಳಂ (ಆದಿವು. ೬-೩೪). [ಇ ಸಮನ್ರಿತ] 

ಸಮಪಾತಳಿ (ನಾ). ಏರುಪೇರಿಲ್ಲದುದು; ಸಮನಾದ ಮಟ್ಟ : ನೀರಿನ 
ಸಮಪಾತಳಿಯ ಸಹಾಯದಿಂದ ಪದಾರ್ಥಗಳ ಎತ್ತರವನ್ನು ಅಳೆಯಬಹುದು 
(ಮುಯಿಯಿ. ೫-೫೯); ನೀಲನು . . . ರಾತ್ರಿಯಾದ ಕೂಡಲೆ ಸಮಪಾತಳಿಯ ನೆಲ 
ನೋಡಿ ಅಲ್ಲಿ ಬಿಡಾರಮಾಡುತ್ತಿದ್ದನು (ಬಂಗಾಜ. ೫೫). (ಸಮ್ಮ 1 ಪಾತಳಿ] 

ಸಮಪಾದ (ನಾ). ೧. ಒಟ್ಟಿಗೆ ಸೇರಿಸಿರುವ ಕಾಲು; ಒಂದೇ ಸಮವಾಗಿಟ್ಟ 
ಕಾಲು : ಗೋಪಾಲರೂಡನೆ ಗೆಡೆಯಾಗಿ ಲಘುಕ್ರಮದೆ ಸಮಪಾದದಿಂ ಲಂಘಿಸಿ 
ಗೆಲ್ಲಂಗೊಂಡು (ಜಗದಿ ೪-೫೨ ವ); ಸಮಪಾದಂ ಕಟಿಪಾರ್ಶ್ವದಲ್ಲಿ ನಿಲೆ ಬೆನ್ನಂ ಮೋದೆ 
ಕೇಶಾಳಿ (ಕಾವ್ಕಸಾ. ೬೫೬); ಸರಸ್ವತಿಯನ್ನು ಸೋಮವದನೆಯಾಗಿಯೂ ಸಮಪಾದಗಳಿಂದ 
ನಿಂತಿರುವಂತೆಯೂ ಚಿತ್ರಿಸಬೇಕು (ಭಾರದ. ೫೧೨ ೪ಡಟ). ೨. ಬಿಲ್ಲು, ಗದೆ 
ಮುಂತಾದುವುಗಳನ್ನು ಹಿಡಿದು ಯುದ್ಧಮಾಡುವಾಗ ನಿಲ್ಲುವ ಐದು 
ಭಂಗಿಗಳಲ್ಲಿ ಒಂದು; ಸಮಾನಾಂತರದಲ್ಲಿ ಪಾದಗಳನ್ನಿಡುವುದು : 
ಎಕ್ರಮಾರ್ಜುನನಶೃತ್ನಾಮನೊಳ್‌ ಪೆಣೆದು. . . ಆಲೀಢ ಪ್ರತ್ಕಾಲೀಢ ಸಮಪಾದಂ 
ಗಳೆಂಬಾಸನಂಗಳೊಳಂ . . ಕಾದಿದರ್‌ (ಪಂಪಭಾ. ೧೩-೩೮ ವ); ಆಲೀಡಢ 
ಪ್ರತ್ಕಾಲೀಢ ಸಮಪಾದ ವೈಷ್ಣವ ಮಂಡಲಾಗ್ರಮುಮೆಂಬ ಪಂಚವಿಧಸ್ಮಾನಕೃತಂ 
ಗಳೊಳಂ . . . ನಿಂದು (ಗದಾಯು. ೮-೧ ವು. ೩. [ಛಂದ] ಸಮಸಂಖ್ಯೆಯ 
"ಪಂಕ್ತಿ ಸಾಲು: ಪ್ರತಿಪಾದದ ಮೊದಲನೆಯಕ್ಷರದ ಮುಂದೆ ನಗಣ ಸಗಣಗಳು 
ಬರಕೂಡದು. ಸಮಪಾದಗಳಲ್ಲಿ ಏಳನೆಯಕ್ಷರ೨' ಲಘುವಾಗಿರಬೇಕು (ಕೈಪಿಡಿ. ೧೦೩). 
"ವಿಷಮಪಾದ' ಹೋ. ೪. [ನಾಟ್ಕ] ಇಪ್ಪತ್ತುಮೂರು ದೇಶೀಯ 
ಸ್ವಾನಕಗಳಲ್ಲಿ ಒಂದು; ಪಾದಗಳ ನಡುವೆ ಒಂದು ಗೇಣು ಅಂತರ 
ವಿರುವಂತೆ ನಿಂತುಕೊಳ್ಳುವುದು: ಒದವಿರ್ದ ಸ್ವಸ್ತಿಕಂ . .. ಸಮಪಾದಂ . . . 
ವೃಷಭಂ ಸುಲಲಿತಮಿಪ್ಪತ್ತಮೂಜು ದೇಶೀಸ್ನಾನಂ (ಲಾಸ್ಕರಂ. ೭-೮). [ಸಂ.1 

ಸಮಪಾದಚಾರಿ (ನಾ). ಎ ಸಮಪಾದ ೪ : ನಚ್ಚಣಿ. . . ಸಮಪಾದಚಾರಿಯಂ 
ತಳೆದೆಸೆದಳ್‌ (ರಾಜಶೇ. ೧೨-೯೨). (ಸಂ. ಸಮಪಾದಚಾರೀ। 

ಸಮಪಾಳಿ "'ಸಮಪಾಟ್‌' ನೋ. 

ಸಮಪಾಖಿ, ಸಮಪಾಳಿ (ನಾ). ೧. ಸರಿಸಮಾನ ; ಸಾಟಿ : "“ಸಮಪಾಟ್‌ಯೆನಲ್‌ 
ಸದೃಶಮೆಂಬುದು'' (ಚತು. ೧೫೮). ಸಮಪಾಳಿ : ೧. ಕಾದಿದನು ಸಮಪಾಳಿಯಲಿ 
ಹದಿನೈದುದಿನ ಪರಿಯಂತ (ತೊರರಾ. ೧-೮-೩೯); ಸುನಂದನೆಗೆ ಸಮಪಾಳಿ ನೀನು 
(ಸಳಚ. ೭-೩೨). ೨. ಕ್ರಮ ; ಓರಣ : ಸಾಲ ರುಲ್ಲರಿ ಮುಸುಕಿದವು ಸಮಪಾಳಿಯಲಿ 
(ಕುವ್ಮಾಅ. ೧೩-೨೯); ಪೇಳುತಲಿ ಶ್ರುತಿಮಂತ್ರಗಳ ಸಮಪಾಳಿಯಲಿ ನಡೆತಂದರಾಗ 
(ಉತ್ತಕ. ೩-೨೧). [ಸಮ್ಮ * ಪಾಲ್ಸ್‌) 

ಸಮಬಂಧ (ನಾ). [ಕಾವ್ಯಮಾ] ಕಾವ್ಮರಚನೆಯ ಒಂದು ಪ್ರಕಾರ ; ಕೇಳುವುದಕ್ಕೆ 
ಅಹಿತವಾಗದಂಥ ಪದಬಂಧವುಳ್ಳುದು : ಸಮಬಂಧಮೆಂಬುದಕ್ಕುಂ. ಸಮನಿಸಿ 
ಕಿವಿಗೆಡಟ್‌ ಬಾರ[ದಂದಂಬಟ್ಟಿಂ। ಸಮೆದ ಪದದಾ ವಿಭೇದಕ್ರಮಮೆರಡಕ್ಕುಂ 
ಮೃದುಸ್ಬುಟೋಕ್ತಿಯಿನದಟ್‌ಂ (ಕವಿರಾ. ೨-೫೬). (ಸಂ. 


15 


20 


25 


35 


40 


ಸಮಯ 


ಸಮಬಂಧು (ನಾ). ೧. ಸರಿಸಮಾನನಾದ ನಂಟ,- ಬಂಧು : 8). 
೨. ಸಮವಯಸ್ಕ ; ಓರಗೆಯವನು : ಸಮಬಂಧುಗಳನಪ್ಪಿ ಸಂದರ್ಶನೋತ್ಸವ 
_ ದೊಳನ್ಕೋನ್ಯಸಂಭಾಷಣೆಗಳಿಂದೆ ಮುದಿತರಾಗಿ ವಂದಿಸಿದರೆಲ್ಲರುಂ ಬಕದಾಲ್ಪ, 
ಮುನಿಗೆ (ಜೈಮಿಭಾ. ೩೩-೨೫). ಸಂ.) 


ವಿರಾಮಮಣಿಗೆ ಯತಿಯಕ್ಕುಮದರ್ಕಯಥಾಗತಿ ಯತಿಭಂಗಂ ಪ್ರಯುಕ್ತಸಮಭರ 
ವಿಭಾಗದೊಳ್‌ ನಿರ್ದೋಷಂ (ಕಾವ್ಮಾವ. ೪೭೯). ಸಂ.) 
ಸಮಭಾಗ (ನಾ). ಸಮಾನವಾದ ಭಾಗ, - ಪಾಲು : ""ಪಂಪಮೆನಲ್‌ ಸಮಭಾಗಂ'' 
(ಚತುನಿ. ೯); ಸಿಂಗತಲೆಪಣ್ಕಾರನ್ಗೆ ಕಾಸಂಪಳ್ಳಿಯಾ ಸಮಭಾಗಮಾನ್‌ . , . ಕೊಟ್ಟರ್‌ 
| (ಎಇ. ೫1, ೧೭೮೨೯ ; ಸು. 6ನೆಯ ಶತ). [ಸಂ.] 
| ಸಮಭಾಜಕ (ಗು). ಅರ್ಧಕ್ಕೆ ಸರಿಯಾಗಿ ಭಾಗಮಾಡುವ : ಭೂಮಿಯ 
ಸಮಭಾಜಕವೃತ್ತತಲವನ್ನು ವೃದ್ಧಿಸಿದರೆ ಖಗೋಳವನ್ನು . . . ಸಂಧಿಸುವ ವೃತ್ತವೇ ಈ 
ಖಗೋಳೀಯ ವಿಮವದ್ವೃತ್ತ (ನಕ್ಷತ್ರ. ೬೪).  [ಸಂ.] 
ಸಮಭಾಜಕರೇಖೆ (ನಾ). ಭೂಗೋಳವನ್ನು ಎರಡು ಸಮಭಾಗಗಳಾಗುವಂತೆ 
ಕಲ್ಪಿಸಲಾದ ರೇಖೆ ; ಭೂಮಧ್ಯ್ಮರೇಖೆ : ಭೂಮಧ್ಯರೇಖೆ, ನಿರಕ್ಷ ರೇಖೆ, 
ಸಮಭಾಜಕರೇಖೆ (ಭೂಗೋಳ. ೫). (ಸಂ. ಸಮಭಾಜಕರೇಖಾ। 
ಸಮಭಾಜಕವೃತ್ತ (ನಾ). ""ಭೂಮಿಯ ಎರಡುಧ್ರುವಗಳಿಗೂ ಸಮಾನ 
ದೂರದಲ್ಲಿರುವ ಭೂಮಿಯ ದೊಡ್ಡವೃತ್ತ : ವಿಷವದ್ವೃತ್ತ ; ನಿರಕ್ಷ 
ರೇಖೆ ; ಭೂಮಧ್ಯರೇಖೆ'' (ಶಾಟರ್ಟ. ಇಂಕಾ).  (ಸಂ.] 
ಸಮಭಾವ (ನಾ). ಒಂದೇ ಬಗೆಯಾಗಿರುವಿಕೆ ; ಸಮತೆ : ಸಮಭಾವಪ್ರಭವಂ 
ಶಾಂತಮಕ್ಕುಮಂತಾ ಸಮತ್ಪಮುಂ ವರ್ತಿಸುಗುಂ (ಕಾವ್ಕಾವ. ೮೨೮). (ಸಂ. 
'ಸಮಭಮತ (ಗು). ಚೆನ್ನಾಗಿ ಒಪ್ಪಲ್ಪಟ್ಟಿ, - ಮನ್ನಿಸಲ್ಪಟ್ಟ : ಸುಕುಮಾರೋಜಸ್ಸ 
ಮಭಿಮತೋದಾರಾಹ್ಟಯಸಮಾಧಿಗಳ್‌ ಕೃತಿಗುಣಂಗಳೀರಯ್ದಕ್ಕುಂ (ಕಾವ್ಮಾವ. ೫೦೦). 
[ಸಂ.] 
ಸಮಭ್ಯರ್ಥಿಸು (ಕ್ರಿ). ಸಮರ್ಥಿಸು ; ಅನುಮೋದಿಸು : ಎನ್ನೆಂಬುದನಿಂಬು 
`ಕೆಯ್ಯುದೆಂದ :ಧೃತರಾಷ್ಟ್ರನ ನುಡಿಯಂ ಗಾಂಧಾರಿ ಸಮಭ್ಯರ್ಥಿಸಿ ತಾನುಂ ಪ್ರಾರ್ಥಿಸಿ 
| (ಗದಾಯು. ೪-೧ ವ). [ಸಮಭ್ಯ್ಮರ್ಥನ, + - ಇಸ್ಸ್ಬು] 
ಸಮಯ, (ನಾ). ೧. ಕಾಲ ; ವೇಳೆ : ಜಿನಪತಿಮುನಿಪತಿಗುಣವರ್ಣನಸಮಯಾನಂತರಂ 
ಕವೀಶ್ವರಗುಣವರ್ಣನಮುಚಿತಂ (ಮಲ್ಲಿಪು ೧-೨೨); ಹರನಾಣೆಯಂ ತಾಳು ಬಾಳ್ತಿಪ್ಪ 
ಸಮಯದೊಳು (ತಿರುರ. ದೇ. ೧೦-೬). ೨. ಸರಿಯಾದ ಕಾಲ ; ಸಕಾಲ: 
ಸಮಯದೂೊಳೆ ಬಿತ್ತಿ ಬೀಜವನಮಿತಫಲಂಗುಡುವ ಪೊಲನನುಳಿಯುವ ತೆರದಿಂದೆ 
(ಶಾಕುಂತ. ೯೪-೧೫೫); ಸಮಯಕ್ಕಾಗದ ಅರ್ಥ ಸಹಸ್ರವಿದ್ದರೂ ವ್ಯರ್ಥ (ಗಾದೆ). 
೩. ಆಸ್ಪದ; ಅವಕಾಶ : ಕುಡು ಸಮಯಮಂ (ಅನಂಪು. ೨-೩೦); ತನಗಾದ 
ಅಪಮಾನಕ್ಕೆ ಪ್ರತೀಕಾರವನ್ನು ಮಾಡಬೇಕೆಂದು . . . ಸಮಯವನ್ನು ಹೊಂಚಲು 
ಮೊದಲಿಟ್ಟನು (ಒಡೆಕ. ೧೫). ೪. ಒಡಂಬಡಿಕೆ ; ಒಪ್ಪಂದ : ಶ್ರೀಲಕ್ಷ್ಮೀನರಸಿಂಹಪುರ 
ದಶೇಷಮಹಾ(ಸ)ಜನಂಗಳು ಹಿರಿಯಮಕ್ಷೆಯ್ದಲ್ಲಿ ಮಹಾಸಭೆಯಾಗಿ ನೆರದು 
-ಮಾಡಿದ ಸಮಯವೆಂತೆಂದಡೆ (ಮೈಆರಿ. ೧೯೩೧, ೫೯-೨; 1226). ೫. ಸಂಪ್ರದಾಯ 
ಪದ್ದತಿ; ರೂಢಿ : ಬಹುಶಃ ಆ ಕಾಲದ ವರ್ಣಕಕವಿಗಳದಿದೊಂದು ಸಮಯ 
ವಾಗಿರಬೇಕು (ಕರ್ಣಾಜ. ೭೨); "ಧರ್ಮಿ' ಎಂದರೆ ನಟರು ಆಚರಣೆಯಲ್ಲಿಟ್ಟುಕೊಂಡಿರ 
ತಕ್ಕ ""ಸಮಯ'' ಅಥವಾ ಸಂಪ್ರದಾಯ («ಸಂನಾಟ. ೧೩). ೬. ಧರ್ಮ; ಮತ: 
ಸಮಯಸಮುದ್ದರಣಂ ವಿಕ್ರಮತುಂಗಂ ನಾಚಿಸೆಟ್ಟಿ (ಕೊಲ್ಹಾಶಾ. ೮-೫೯; 1147); 
ಗುರುದೀಕ್ಷೆಯಿಲ್ಲದ ನರನು ಶರಣರ ಸಮಯಕ್ಕೆ ಸಲ್ಲ (ಅಖಂಡೇ. ೨೭೦-೧೩). 
೭. ಕುಲ ; ಸಮಾಜ : ಸಮಸ್ತಸೆಟ್ಟಿಕಾಜರ ಸಮಯದ ಸಮಾಪದಲು . .. 
- ದೇವರಿಗೆ ಧಾರಾಪೂರ್ವ್ವಕಂ ಮಾಡಿ (ಕಣಅ. ೩೬-೪೯-೧೨ ; 1134); ವಿರೋಧಿಸಂವತ್ಸರ 
ದಲ್ಲಿ ಆರುದರುಶನ ಹದಿನೆಂಟುಸಮುಯಕ್ಕೆ ವಿರೋಧ ಹುಟ್ಟೀತು (ಕಾಲಸಂ. 
೪೨); ಹದಿನೆಣ್ವುಸಮಯವು ಅಜುವತಮೂವರು ಬಣಜು ಭಕುತಿಭೇದವಿಲ್ಲ 


ಸಮಯ 


(ಎಇ, ೫1, ೧೪-೭೮; 1260). ಆ. ಸಂಕೇತ ; ಸಂಜ್ಞೆ : ""ಕಾಲದಲಿ ಸಿದ್ದಾಂತದಲಿ 
ವಿಶೇಷದಲಿ ಸಂಕೇತದಲಿ ಸಮಯಾಖ್ಮಮೆನಿಸಿರ್ಕು'' (ಮಂಗರಾ. ೧೫೪-೬೬). 
೯. [ಕಾವ್ಮಮಾ] ಕವಿಯ ಸಂಪ್ರದಾಯ ; ಕಾವ್ಕಭಾಷೆ: ಶಬ್ದವತ್ತಿಯು 
ಮುಖ್ಯ ಮತ್ತು ಅಮುಖ್ಯ ಎಂದು ಎರಡುವಿಧ . . . ಅರ್ಥವನ್ನು ಸ್ಮರಣಕ್ಕೆ ತರಲು 
ಅನುಕೂಲವಾದ ಪದಾರ್ಥದ ಸಂಬಂಧಕ್ಕೆ ಶಕ್ತಿ ಎಂದು ಹೆಸರು. ಇದಕ್ಕೆ ಸಮಯ, 
ಸಂಗತಿ, ಸಂಕೇತ, ವಾಚಕತ್ವ ಎಂಬೀ ಮುಂತಾಗಿ ನಾಮಾಂತರಗಳು (ಭಾತತ್ತ. ೮೪೬)- 
"ಕವಿಸಮಯ' ಪರಾ. ೧೦.[ತರ್ಕಶಾ] ವಾದವಿವಾದಗಳ ನಿರ್ಣಯ; 
ಸಿದ್ಧಾಂತ : ಆ ಕಪಿಲ ಸುಗತ ಕಣಚರ ಲೋಕಾಯತಿಕಾದಿ ಮಾರ್ಗಭೇದಂ ಸಮಯಂ 
(ಕವಿರಾ. ೧-೧೦೫). ೧೧. [ಜೈನ] ಪರಮಾಣುವು ಲೋಕಾಕಾಶದಲ್ಲಿ ಒಂದು 


ಪ್ರದೇಶದಿಂದ ಅದಕ್ಕೆ ಹೊಂದಿದ ಇನ್ನೊಂದು ಪ್ರದೇಶಕ್ಕೆ ಮಂದಗತಿಯಿಂದ | 10 
ಹೋಗುವಷ್ಟು ಕಾಲಾವಧಿ : ಅಣುವನಣು ದಾಂಟುವ ಪೊಟ್ತ್ಟಂ ಸಮಯಮೆಂದು | 


ಪೇಟ್ವವನಾವಂ (ಪಂರಾಮ. ೧-೪೮). . [ಸಂ.) 

ಸಮಯ್ಮ "ಸಮಯ್ಕಿ' ನೋ. 

ಸಮಯಂದಪ್ಪು (ಕ್ರಿ). ವೇಳೆ ಮಾರು; ಅವಧಿ ಮಾರು: ಅಂಗಳಂಗಳ 
ಕಸವಂ ಸಮಯಂದಪ್ಪದೆ ತೊಡೆವುವು ಚಮರೀಮೃಗವಾತ್ಮವಾಳಸಮ್ಮಾರ್ಜನಿಯಿಂ 
(ಜಗವಿ. ೧೬-೪೬). [ಸಮಯ, + ತಪ್ಪು) 

ಸಮಯಚತುರ (ಗು). ೧. ಸಂದರ್ಭಕ್ಕೆ ತಕ್ಕಂತೆ ವ್ಯವಹರಿಸುವ ಚಾತುರ್ಯ 
ವುಳ್ಳ : ಜೋನ್ಸ್‌ಳಂಥ ಶಕ್ತಿಸಂಪನ್ನ, ಸಮಯಚತುರ, ಕ್ರೂರಸ್ತ್ರೀಯನ್ನು ಅವನು 
ಇದುವರೆಗೆಂದೂ ನೋಡಿರಲಿಲ್ಲ (ಅಂಬಿಕೆ. ೯೫). (ನಾ). ೨. ಸಂದರ್ಭಕ್ಕೆ ತಕ್ಕಂತೆ 


ವ್ಯವಹರಿಸುವವನು : ಅವನಂಥ ಸಮಯಚತುರನನ್ನು ನಾನು ನೋಡಿಯೇ" 


ಇರಲಿಲ್ಲ (ರೂಢಿ). [ಸಂ.) 

ಸಮಯತಿ (ನಾ). [ಸಂಗೀತ] ಆರುಬಗೆಯ ಯತಿಗಳಲ್ಲಿ ಒಂದು: 
ಯತಿಯಲ್ಲಿ ಆರುವಿಧ. ಕ್ರಮವಾಗಿ ಅವು - (೧). ಸಮಯತಿ, (೨)ಗೋಪುಚ್ಛಯತಿ 
ಎ... ಇ. (೬) ವಿಷಮಯತಿ (ಸಂಗೀಚಂ. ೫೭). ಸಂ.) 

ಸಮಯಬಾಹ್ಯ (ನಾ). ಜಾತಿಯಿಂದ ಹೊರತಾದವನು : ಇದಂ ಮಹಾಜನಂಗಳ್‌ 
ಕಂಡರಪ್ಪೊಡೆ ಸಭಾಜನಕ್ಕಂ ಸಹಪಂಕ್ತಿಗಂ ಪೊಲಗೆಂದು ಸಮಯಬಾಹ್ಮನಂ 
ಮಾಬ್ಬರ್‌ (ಪಂಚತಂ. ಅ. ೧೧೦-೯). (ಸಂ.] 

ಸಮಯಸಾಧಕ (ನಾ). ಕಾಲಕ್ಕೆ ತಕ್ಕ ರೀತಿಯನ್ನುನುಸರಿಸಿ ಲಾಭ ಪಡೆಯು 
ವವನು : ಆತ ಒಳ್ಳೆ ಸಮಯಸಾಧಕ. ಯಾವ ಅಧಿಕಾರಿ ಬಂದರೂ ಆಪ್ತನಾಗಿ 
ಬಿಡುತ್ತಾನೆ (ರೂಢಿ). ಸಂ.) 

ಸಮಯಸ್ಫೂರ್ತಿ (ನಾ). ಸಂದರ್ಭಕ್ಕೆ ತಕ್ಕ ಹಾಗೆ ಆಗಿಂದಾಗಲೇ 
ಹೊಳೆಯುವ ವಿಚಾರ : ಕಲಾವಿದನ ಸಮಯಸ್ಫೂರ್ತಿ ಮತ್ತು ಕಲ್ಪನಾ 
ಸ್ವಾತಂತ್ರ್ಯಗಳು ಕುಂಠಿತವಾಗಿ ಸಂಗೀತವು ಒಂದು ಮೂರು ಕಾಲಿನ ಓಟದಂತೆ . . . 
ಆಗಿದೆ (ಭಾರದ. ೫೩೬); ಅಲ್ಲಿಯೇ ಸಮಯಸ್ಫೂರ್ತಿಯಿಂದ ಸಂಗೀತಗಾರನು 
ರಚಿಸುವ ಸಂಗೀತವನ್ನು ಕೇಳುತ್ತೇವೆ (ಸಂಗೀತ. ೧). [ಸಂ.1 

ಸಮಯಾಚಾರ (ನಾ). ೧. (ಒಂದು ಧರ್ಮಕ್ಕೆ ಅಥವಾ ಮತಕ್ಕೆ ತಕ್ಕ) 
ಸಂಪ್ರದಾಯ ; ಪದ್ಧತಿ : ಎನಗೆಯೂ ನಿನಗೆಯೂ ಸಮಯಾಚಾರ ಸರಿ 
(ಬಸವ. ೯೦೪); ಎನ್ನ ಸಮಯಾಚಾರಕ್ಕೆ ಶ್ಮಶಾನಮಂಟಪದಲ್ಲಿ ಗುರುವ ತಡೆದೆ 
(ಘನವ. ೮-೫೫). ೨. ಒಂದು ಬಗೆಯ ತೆರಿಗೆ : (೧) ಮನೆದೆರಿಗೆ .. . (೫) 
ಸಮಯಾ ಚಾರ . . . (೧೯) ಕೌದಿಯ ತೆ೦ಗ. - ಈ ಮೇರೆಗೆ ಹತ್ತೊಂಬತ್ತು 
ಬಾಬುಗಲನ್ನು ರೈತರಿಗೆ ನಿಷ್ಕರ್ಷೆ ಮಾಡಿಸಿ (ಮಹಾವಂ. 1, ೧೨೪); ಈ ವೃತ್ತಿಗೆ ಸಲ್ಲುವ 

. ಸುಂಕ ಪೊಮ್ಮು ಜಾತೀಕೂಟ ಸಮಯಾಚಾರ ಹುಲ್ಲುಹಣ ಚರಾದಾಯ 

(ಹುಟ್ಟಿಹ. ಎ). [ಸಂ.] 

ಸಮಯಾಚಾರತ್ವ (ನಾ). ಆರು ವಿಧವಾದ ಸದ್ಗುಣಗಳಲ್ಲಿ ಒಂದು : ದಾಸತ್ವ 
ವೀರದಾಸತ್ವ ಭೃತ್ಯತ್ವ ವೀರಭೃತ್ಯತ್ವ ಸಮಯಾಚಾರತ್ವ ಸಕಲಾವಸ್ಥಾತ್ವಂಗಳೆಂಬ 
ಷಡ್ವಿಧಸಜ್ಜನತ್ವಯುಕ್ತನಾಗಿ (ಎವೇಕ. ೯೭). (ಸೆಂ.] 


೮೩೪೪ 


ಸಮರಂಗಾಅ 


ಸಮಯಾಚಾರಿ (ನಾ). "ಒಂದು ಧರ್ಮದ ಆಚಾರ ಮುಂತಾದ ಕಟ್ಟುಗಳನ್ನು 
ವಿಧಿಸುವವ; ಆಚಾರ್ಯಪುರುಷ'” (ಬಸವ. ಕೋಶ): ಎನ್ನಲ್ಲಿ ಭಕ್ತಿ ಸಾಸವೆಯ 
ಷಡ್ಡಾಗದನಿತಿಲ್ಲ ಎನ್ನ ಭಕ್ತನೆಂಬರು ಎನ್ನ ಸಮಯಾಚಾರಿಯೆಂಬರು (ಬಸವ, ೩೮೫) ; 
ಜಂಗಮ್ಮದಲ್ಲಿ ಸಮಯಾಚಾರಿಯಾಗಿಪ್ಪನ್ನಕ್ಕರ ಮಾಡುವ ಭಕ್ತಿಗೆ ಭಿನ್ನವದೆ 
$ (ಅವಚಂ. ೨೩೪-೧೦೫೯). (ಸಂ. ಸಮಯಾಚಾರಿನ್‌] 
ಸಮಯಾಚಾರ್ಯ (ನಾ). ಇ ಸಮಯಾಚಾರಿ : ಮಹಿಳೇಶ್ವರಿಯು . . . 
ಸಮಯಾಚಾರ್ಯರಾದ ಶ್ರೀಜ್ಞಾನಸಂಬಂಧಮೂರ್ತಿಗಳವರ ಕೃಪೆಯಿಂದ . . . 
ಪತಿಯನ್ನು ಶೈವಮತದಲ್ಲಿ ಪ್ರವರ್ತಿಸುವಂತೆ ಮಾಡಿ (ಪುರಾವಿ. ೫೧). !ಸಂ.] 
ಸಮಯ (ನಾ). ಒಂದು ಮತ ಅಥವಾ ಸಿದ್ಧಾಂತಕ್ಕೆ ಸೇರಿದ ವ್ಯಕ್ತಿ: 
ಸಮಯಿಗಳೊಳ್‌ . . . ಅವರ ಸಿದ್ಧಾಂತಮುಮವರ ಚರಿತ್ರಮುಂ ಸ್ವವಚನವಿರೋಧಂ 
(ಶಾಂತಿಪು. ಆ-೧೪೭); ಆತನ ಮಹೋನ್ನತಿವಡೆದ ಪೆಂಪಂ ನೋಡಲಾಟದೆ 
ಜಡಮತಿಗಳಾಗಿತರಸಮಯಿಗಳತಿಕುಟಿಲದಿಂದ . . . ಇದನಲ್‌ಯಬೇಕೆನುತ 
(ಬಸಪು. ೩೨-೪೯). (ಸಂ. ಸಮಯಿನ್‌] 
ಸಮಯ್ಕಿ, ಸಮಯ, ಸಮ್ಮ (ನಾ). ದೀಪಮಾಲೆಯ ಕಂಬ; 
15) ದೀಪಾಲೆಕ೦ಬ : ತೇರದಾಳದ ತಾಮ್ರದ ಪಾತ್ರೆಗಳೂ ಸಮಯಿಗಳೂ ಪ್ರಸಿದ್ಧ 
(ಕಛಾಗೆ. ೬೩೨). ಸಮಯ್ಮ : ಪುರುಷಪ್ರಮಾಣ ಎತ್ತರವಾಗಿರುವ ಬೆಳ್ಳಿಯ 
ಸಮಯಗಳಲ್ಲಿ ಸುಗಂಧದೆಣ್ಣೆಗಳ ದೀಪಗಳನ್ನು ಹಚ್ಚಿದ್ದರು (ಮಂಜು6. ೩೦). ಸಮ್ಮೆ: 
ಸುಶೀಲೆಯು ಏನೋ ಆಲೋಚಿಸುತ್ತ ಸಮೆಯೆದುರು ಕುಳಿತುಬಿಟ್ಟಳು (ಅನಂತ. ೮); 
ದೇವರೆದುರು ಸಮೆಯಲ್ಲಿ ದೀಪವಿತ್ತು (ಸ್ಪತಿಚಿ. ೨೫೯). 
20 [— ಅರ. ಶಮೂಅ ; ಮರಾ. ಸಮಈ, ಸಮಯ] 
ಸಮಯಿಸು, "ಸಮೆಯಿಸು' ನೋ. 
ಸಮಯಿಸ್ಮು "ಸಮೆಯಿಸ್ಕು' ನೋ. 
ಸಮಯೋಗ (ನಾ). ಅನೇಕವರ್ಣಗಳಿಗೆ ಏಕಧರ್ಮವನ್ನು ಹೇಳುವ ಒಂದು 
ಬಗೆಯ ಅಲಂಕಾರ : ಸಮಗುಣಗಣನದೆ ಪೇಟ್ಟುದು ಸಮಯೋಗಂ 
25) (ಉದಯಾ. ೧೨-೫೬); ಅನೇಕವರ್ಣಗಳಿಗೆ (ಅಥವಾ ಅವರ್ಣಗಳಿಗೆ) ಹೇಳಿರುವ 
` ಧರ್ಮೆಕ್ಕವು ಸಮಯೋಗಾಲಂಕಾರವೆನ್ನಿಸಿಕೊಳ್ಳುವುದು (ಕೈಏಡಿ. ೨೬೧). [ಸಂ.) 
ಸಮಯೋಚಿತ (ಗು). ೧. ಆಯಾಕಾಲಕ್ಕೆ ತಕ್ಕುದಾದ : ತತ್ಸಮಯೋಚಿತ 
ಶಾಂತಿಯನುತ್ಸವದಿಂ ಮಾಡಿ (ಜಗಎ. ೩-೨೬). (ನಾ). ೨. ಆಯಾ ಸಂದರ್ಭಕ್ಕೆ 
ತಕ್ಕುದು : ಇಂಥ ಕಡೆಗಳಲ್ಲಿ ಬೇರೆ ಬೇರೆ ಕ್ರಿಯಾಪದಗಳನ್ನು ಸಮಯೋಚಿತವಾಗಿ 
30| ಅಧ್ಯಾಹಾರ ಮಾಡಬೇಕು (ಮಧ್ಮಮ. ೧೯೦). ೩. ಧರ್ಮಕ್ಕೆ ಉಚಿತವಾದುದು,- 
ತಕ್ಕುದು : ಬಂದ ಸಮಯೋಚಿತವನಲ್‌ಯದಿದ್ದೆರೆ ನಿಂದಿರರೊಲ್ಲ ಕೂಡಲ 
ಸಂಗಮದೇವ (ಬಸವ. ೧೯೦); ಸದ್ಭಕ್ತಂಗೆ ಸಮಯೋಚಿತವ ಮಾಡುವವನ ಸದ್ಭಕ್ತರಿಗೆ 
ನೀಡಿ ತನ್ನ ಹಸಿವ ಮಲೆದಿಪ್ಪವನ . . . ಅಜಸಿ ಕಾಣೆನು (ಸಮಾವ. ೬-೨೦). [ಸಂ.] 
ಸಮರ (ನಾ). ಕಾಳಗ ; ಯುದ್ಧ : ಸಮರರಸಪ್ರಿಯರೊಳ್‌ ಸತ್ತ್ವಮುಮಿಳೆಯೊಳ್‌ 
35| ರಜಮುಮೊದವೆ ರಣಗಟ್ಟಲೆಯೊಳ್‌ ತಮಮುಂ ಮಿಗೆ (ಪಂಪಭಾ. ೧೦-೬೯); 
ಸಾವೆವು ನಿಮ್ಮ ಸಮರದಲಿ (ಕುವ್ಮಾಅ. ೨೧-೬೫). 
ಸಮರೈಳಭೈರವೆ = ಯುದ್ಧದಲ್ಲಿ ಒಬ್ಬನೇ ಪ್ರಳಯಕಾಲದ ಶಿವ 
ನಂತಿರುವವನು ; ಒಂದು ಬಿರುದು : (ಅರಿತಟ್ಟೆಕ]ಣ್ಮೀರವಂ ಸಮರೈಕಭೈರವಂ 
(ಯಾಣ. 7೦೬೩೯-೧೮; 1064). ಸಮರೈಕವೀರ ಎ ಯುದ್ದದಲ್ಲಿ ಹೋರಾಡುವ 
40), ಏಕಾಂಗಶೂರ : ಸುಭಟಶಿರಶ್ಶೇಖರಂ ಸಮರೈಕವೀರಂ ವೀರಚೂಡಾಮಣಿ 
[ಸಂ.] 
ಸಮರಂಗ (ನಾ). ಕಾಳಗದ ಕಣ ; ಯುದ್ಧಭೂಮಿ : ಕಾಲನ ಲೀಲೆಯಾದುದು 
ವಿಷಮ ಸಮರಂಗ (ಕುವ್ಮಾದ್ರೋ. ೫-೪). [ಆ ಸಂ. ಸಮರರಂಗ. / ಮರಾ. ಸಮರಂಗ] 
ಸಮರಂಗಾಅ (ನಾ). ಕಲಿ; ವೀರ : ತುಮುಲಯುದ್ಧದೊಳ್‌ ಪಟುಭಟರಂ 
45], ನೂಂಕುವ ಸಮರಂಗಾಅನ ಮಾಂಕರಣೆಯೆ ಗಂಡುತನದ ತಿರುಳೆನವೇಟ್ಕುಂ 
(ಶಬ್ದಾನು. ೩೮೪ ಪ್ರಯೋ). [ಸಮರ  - ಕಾಲ] 


(MRR. XX, ೨೧-೪೫ ; 1019). 


ಸಮರಕರ ೮೩೪೫ . ಸಮರ್ಚನ 


ಸಮರಕರ (ನಾ). ಯುದ್ಧಮಾಡುವವನು : ಅಮರೇಜ್ಕಾಂಶದೊಳಿರೆ ಚಂದ್ರಮ | | ಸಮರಸನ್ನರ್ದ (ಗು). ಯುದ್ಧಕ್ಕೆ ಸಿದ್ದವಾಗಿರುವ: ಆ ರಾಜಚಂದ್ರ ಸಮರಸನ್ನರ್ದ 


ನರ್ಕಾದಿಗಳೆ ವೀಕ್ಷಿಪಂದಧಿಕಬಲಂ ಸಮರಕರಂ . . . ಎನಿಕ್ಕುಂ (ಚಾತತಿ. ೨೦-೨೦). ನೃಪರ ನಡುವೆಸೆದನು (ಕುರಾಸಾಂ. ೧೧-೭೨), [ಆ ಸಂ. ಸಮರಸನ್ನದ್ದ) 
[ಸಂ.] | | ಸಮರಸನ್ನಾಹ (ಗು). ೧. ಯುದ್ಧಸಿದ್ಧತೆಯನ್ನು ಸೂಚಿಸುವ : ಸಮರಸನ್ನಾಹ 
ಸಮರಕರಾಳ (ಗು). ಯುದ್ಧಮಾಡುವುದರಲ್ಲಿ ಭಯ್ಯಕರನಾದ : | ಭೇರಿಯಂ ಪೊಂಗುಡುಪಂ ಪಿಡಿದಡಸಿ ಪೊಡೆಯಲ್‌ (ರಾಜಶೇ. ೬-೩೦ ವ). (ನಾ). 


ಸಮರಕರಾಳ ಧೃಷ್ಟದ್ಯುಮ್ನ ಕೀರ್ತಿವಿಶಾಲ ಧೀರಶಿಖಂಡಿಸಹಿತಾ ದ್ರುಪದನೈತಂದ 
(ಕುವ್ಕಾವಿ. ೧೦-೪೫). [ಸಂ. ಸಮರಕರಾಲ] 

ಸಮರಜಯ (ನಾ). ಯುದ್ಧದ ಗೆಲವು ; ಕಾಳಗದ ವಿಜಯ : ಸಮರಜಯಂ 
ದೈವಾಯತ್ತಮದಣ್‌ನಾ ಪುರುಷಾಕಾರಮೆಮಗಾಯ್ತಾಗಳ್‌ (ಗದಾಯು. ೩-೪೬). 

ಸಮರಜಯಘುಂಟಾರವಂ ಎ ಯುದ್ಧದಲ್ಲಿ ಗೆಲವು ಹೊಂದಿದ ಬಗ್ಗೆ ಜಯ 

ಘೋಷವನ್ನು ಪಡೆದವನು ; ಒಂದು ಬಿರುದು : ಮಾರ್ಕೊಲ ಭೈರವಂ 
ಸಮರಜಯಘಂಟಾರವಂ (ಹೌ xx,೪೧-೧೦ ; 1068). («ಲ ಸಂ. ಸಮರಂಜಯ] 

ಸಮರತ (ಗು). [ಕಾಮಶಾ] ಸಮಾನವಾದ ರತಿಯುಳ್ಳ: ಚೆಲ್ಬುವೆತ್ತೊಪ್ಪುವ 
ಶಯ್ಕೋದ್ದೇಶದೊಳ್‌ ಪೆರ್ಚಿದ ಸಮರತಲೀಲಾವಿನೋದಂಗಳಿಂದುತ್ಸವಮಂ 
ತಾಳ್ದುತ್ತುಂ (ಚಂದ್ರಪು. ೩-೩೭). [ಸಂ.] 

ಸಮರತಸೌಖ್ಯ (ನಾ). [ಕಾಮಶಾ] ಸಮಾನವಾದ ರತಿಯಿಂದ ಉಂಟಾದ 
ಸುಖ: ಸಮರತಸೌಖ್ಯದೊಳ್‌ ಸತಿ ದಿಗಂಬರವೇಷಮನಾಂತು . . . ಯೋಗಿನಿಯಂತಿ 
ರೊಪ್ಪಿದಳ್‌ (೪ವ್ಮಸಾ. ೬೬೫). [ಸಂ.) 

ಸಮರತಿ (ನಾ). ೧. [ವೀಶೈ] ಐಕ್ಕಸ್ಥಲದ ಅನುಭವ: ಸಮರತಿ ಸಮಕಳೆ ಸಮಸುಖ. 
ಸ್ವಾನುಭಾವ ಹಿರಿದು (ಬಸವ. ೯೨೩); ಮತ್‌ ಕರದಿಷ್ಟಲಿಂಗವೆಂದನವರತ 
ಸರಸಸಂಯೋಗಸಮರತಿಯಿಂದಮಿರ್ಪದೈಕ್ಕಂಗೆ ಧರ್ಮಾಚಾರವು (ಮೃಲಾರ. ೩-೭). 
೨. [ಕಾಮಶಾ] ಸಮಸುಖದ ರತಿ : ಮಾನಿನಿಗೆ ಮದನಕಲೆಗಳಂ ತೋಲ್‌ಸಿದ 
ನವನಂದು ಸಮರತಿಯೊಳು (ಜೈಮಿಛಾ ೧೧-೨೨); ಸಮರತಿ ಸೊಗಸಿನಿಂದಲುಪರತಿಯು 
ಮೊದಲಾದ ಚೌಷಪ್ಪಿಬಂಧಂಗಳಿಂ ಕಳೆಯ ನೆಲೆಯರಿದು (ನವಮೋ. ೧೦-೭). [ಸಂ.] 

ಸಮರಥ (ನಾ). ಮಹಾವೀರ; ಶ್ರೇಷ್ಟಯೋಧ: ಮಡಿದರಂದತಿರಥಸಮರಥರಾ 
ಮಹಾರಥಾರ್ಧರಥರ್ಕಳ್‌ ( ಶಾಂತಿಪು ೪-೧೨); ಮಾದ್ರೇಯ ರವಿಸುತರೊಡಲೊಳಂಬನು 
ಹೂಳಿದನು ಸೀಳಿದನು ಸಮರಥರ (ಕುವ್ಮಾದ್ರೋ. ೬-೧೬) . [ಸಂ. / ತೆಲು. ಸಮರಥುಂಡು 
= ಒಬ್ಬ ಬಿಲ್ಲುಗಾರನೊಂದಿಗೆ ಸಮವಾಗಿ ನಿಂತು ಹೋರಾಡುವ ಯೋಧ] 

ಸಮರದ್ವಿರದ (ನಾ). ಯುದ್ಧಕ್ಕಾಗಿ ಪಳಗಿಸಿದ ಆನೆ : ತುರಗ ಹಲ್ಲಣಿಸಿದವು 
ಸಮರದ್ವಿರದ ಸಜ್ಜಂಬಡೆದವು (ಕುವ್ಮಾದ್ರೋ. ೪-೨೨). [ಸಂ.] 

ಸಮರಮಂಡಲ (ನಾ). ಇ ಸಮರಂಗ : ಆಳುಗಳ ಬಲ್ಲಹರು ಹೊಕ್ಕರು ಸಮರ 
ಮಂಡಲವ (ಕೌಶಿರಾ. ೩೨-೧೮),  [ಸಂ.) 

ಸಮರರಂಗ (ನಾ). ಎ ಸಮರಂಗ : ತಾಂ ತರಹರಿಸಿ ಸಮರರಂಗದೊಳ್‌ 
ನಿಲಲಾಜದಧಿಕಪ್ರಯಾಸದಿಂದೆ ಚಿಂತಿಸಿ ಬಳಲ್ಹನಮರಾಧೀಶಂ (ಚಿಬಪು. ೭ ೨೨). !ಸಂ.) ಸಮರೋದ್ಧಾರ (ನಾ). ಯುದ್ದದಲ್ಲಿ ಗೆಲವನ್ನು ತರುವವನು: ವೈರಿಭಟ 

ಸಮರಸ (ನಾ). ೧. ಸಮಾನವಾದ ಭಾವನೆ : ಹರುಷ ವಿಷಾದದಲಿ ಮುಳುಗುತ್ತಿರದೆ ಸಂವರ್ತನೂತನಭೈರವನು ಕಲಿಪಾರ್ಥ ಸಮರೋದ್ದಾರ ಸಾರಢಿಯಾದನಂದು 
ಸಮರಸದೊಳಿಹುದು (ಕುವ್ಮಾಉ. ೪-೫); ಸಮರಸದ ಭಾವಮೇಂ ರಂಜಿಸಿತೋ | 8; ವಿರಾಟನಂದನಗೆ (ಕುವ್ಕಾವಿ. ೫ ಸೂಚನೆ). [ಸಂ.) 
(ಶಬಶಂ. ೨-೧೦೪). ೨. ಹೊಂದಾಣಿಕೆ; ಸಾಮರಸ್ಕ : ರಸವೆ ಜನನ ವಿರಸ | | ಸಮರೋದ್ಕೋಗ (ನಾ). ಯುದ್ಧದ ಸಿದ್ಧತೆ ,- ಸನ್ನಾಹ : ಕಡುಗೋಪದಲಿ 


(ಕುವ್ಮಾದ್ರೋ. ೧೫-೨೨). [ಸಂ] 
ಸಮರಸರ್ವಜ್ಞ (ನಾ). ಯುದ್ಧ ಮಾಡುವುದರಲ್ಲಿ ನಿಷ್ಣಾತನಾದವನು : ರಥವ 
ನಿಳಿದನು ದಾನವಾರಾತಿ ಸಮರಸರ್ವಜ್ಞರುಗಳಂಥ್ರಿಗೆ ನಮಿಸಿದರು (ಕುವ್ಮಾಉ. ೮-೫೮). 
[ಸಂ.1 
10, ಸಮರಾಂಕಣ (ನಾ). ಇ ಸಮರಂಗ : ತೆಂಕ ಮುಂತಾಗಿ ನಡೆದನವನಿಪ 
ಸಮರಾಂ ಕಣಕಂದು ಲೀಲೆಯೊಳು (ಕುರಾಸಾಂ. ೧೧-೮೧). (ಸಮರ 1 ಅಂಕಣ] 
ಸಮರಾಂಗಣ (ನಾ). ಇ ಸಮರಂಗ : ಮಿಂಚಿನೊಳ್‌ ಮುಸುಕಿದ ಮಾಟ್ಕೆಯಾಯ್ತು 
ಸಮರಾಂಗಣಮುಳ್ಳುವ ಬಾಳ್ಗಳುಳ್ಯದಿ೦ (ಪಂಪಭಾ. ೧೦-೭೭); ಜಯಮಂ ಪಡೆ ನೀಂ 
ಕಂದ ಸಮರಾಂಗಣದೊಳ್‌ (ಶಬಶಂ. ೫-೫೨). [ಸಮರ “- ಅಂಗಣ। 
15| ಸಮರಾಕರ (ನಾ). ಎ ಸಮರಂಗ : ಸಮರಾಕರಮಂ ಬಿಸುಟ್ಟು ಕಮಲಾಕರಮಂ 
ಪೊಕ್ಕೆಲವೊ ಮರುಳೆ ಬರ್ದುಕಲ್‌ ಬಗೆವಾ (ಗದಾಯು. ೭-೧೨). (ಸಂ. 
ಸಮರಾನಕ (ನಾ). ಯುದ್ಧದಲ್ಲಿ ಬಾರಿಸುವ ನಗಾರಿ : ಎಸೆವ ಸಮರಾನಕಂ 
ಸೊಗಯಿಸುವುತ್ಸವಶೂರ್ಯಮೊಗೆಯೆ (ಶಾಂತಿಪು. ೪-೭೩). ಸೆಂ.) 
ಸಮರಾಭೀಳ (ನಾ). ಯುದ್ಧದಲ್ಲಿ ಭಯಂಕರನಾದವನು : ಸಮರಾಭೀಳ 
20) ಗದೆಯನು ತಿರುಹಿದನು ಪಯಪಾಡನಾರೈದು (ಕುವ್ಮಾಗ ೫-೪೨). [ಸಂ. ಸಮರಾಭೀಲ। 
ಸಮರಾಯತ (ನಾ). ಅತಿಶಯವಾದ ಯುದ್ಧ,- ಕಾಳಗ : ಬಾಯ 
ಬಡುಕನದೆಂದಿರದೆ ಸಮರಾಯತದಿ ನೋಡೆನ್ನ ಭುಜಬಲದಾಯತದ ರಣಕೌಶಲವ 
(ಕೋಗಯ. ೧೮-೨೦). (ಸಂ. 
ಸಮರು, ಸವರ್ಮು (ನಾ). ೧. ಅಲಂಕಾರ ; ಶೃಂಗಾರ : ಪದಪಿನಿಂ ಬಿದ್ದಿನರ್‌ 
25] ಹಂದರದ ಬಳಿಗೆ ಒದಗುವರ್‌ ಪರಿಪಟ್ಟು ಉಡುಗೆತೊಡುಗೆಗಳಿಂದ ಪುದಿದು ಸಮರಿಂ 
ಚೆಲ್ಪು ಬಪ್ಪುದೆನೆ ಮನೆಗೆ (ಕಾಲೂರ. ೧೪೬-೩೧೯) ; ಸಮರು ಮಾರಿದ ಹೆಣ್ಣು, ಸಂಭಾರ 
ಮಾರಿದ ಮೇಲೋಗರ (ಗಾದೆ). ಸವರ್ಮು : ೨. ಕೊಲೆ ; ವಧೆ : "ತಲೆಸವರ್ಕು' 
ಪರಾ. (ಆ ಸಮಜು,/ ತೆಲು. ಸವರು ಎ ಅಂದ) 
ಸಮರೋಚಿತ (ಗು). ೧. ಯುದ್ಧಕ್ಕೆ ತಕ್ಕುದಾದ: ಸಮರೋಚಿತಪ್ರಸಂಗ 
30), ಪ್ರಮೋದದಿಂದಿರ್ದನಂತರಂ ನಿಜನಿಲಯಕ್ಕಮಲಯಶೋಧಿಪರೆಟ್ಟಿರ್‌ (ಶಾಂತೀಶೃ. 
5-೪೫). (ನಾ). ೨. ಕಾದಾಡಲು ತಕ್ಕುದಾದ ಆನೆ ; ಯುದ್ಧದ ಆನೆ : 
"ಸನ್ನಾಹ: , ಸಮರೋಚಿತ: - ಈ ೨ ಕಾದುವಾನೆ '' (ಹಲಾಯು. ೩೮-೭೧). [ಸಂ.] 


5 | ೨. ಯುದ್ಧದ ಏರ್ಪಾಡು,-- ಸಿದ್ಧತೆ: ವಗುಹಾಯ್ದು ದ್ರೋಣನ ಸಮಗಸನ್ನಾಹ 


ತ —————— SS ——— ಎಡಹಾಾಾತತತತ್ವ್ಪ್ವ್ಪ್ಜ್ವ್ಮ್ಭಎತಾಡ-ಾತತತಾತಾತಾತಾಹಾಘಡಾಘಜಿತದಹತತತಾತಾಾಎತತಾಾಾಾಾಎಡತಾಾಾಾಾಘ ಶಾದಿ 5ಾಾಾಾಾಾಾಾಾಾಐಾಾಾಖಎಡಡ ಜಾಕಿ ಡಾ ರಾದ» 


ಮರಣ ಸಮರಸವೇ ಜೀವನ (ಗರಿ. ೧೧೪-೬). ೩. [ವೀಶೈ] ಆರು ವಿಧವಾದ ಕೌರವರಾಯ ಸಮರೋದ್ಕೋಗಪರನಾದ (ಕುವ್ಮಾದ್ರೊೋ. ೧೦-೪೦).  (ಸಂ.] 
ಭಕ್ತಿಗಳಲ್ಲಿ ಒಂದು : ಶ್ರದ್ಧೆ, ನಿಷ್ಠೆ, ಅವಧಾನ, ಅನುಭವ, ಅನಂದ, ಸಮರಸ | | ಸಮರೋದ್ಕೋಗಂಗೆಯ್‌ (ಕ್ರಿ). ಯುದ್ಧಕ್ಕೆ ಸಿದ್ದವಾಗು; ಕಾದಲುಮುನ್ನುಗ್ಗು: 
(ಇವು ಆರು ಷಡ್ತಿಧಭಕ್ತಿಗಳು) (ಶಿವಾಸೂ. ೨ ಡಿಟಿ). ಸಂ.) ದುರ್ಯೋಧನಂ . . . ಸಮರೋದ್ಕೋಗಂಗೆಯೈ ಸಂಜಯನಂಜದೆ ಮಾರ್ಕೊಂಡು 


ಸಮರಸಚಿತ್ತ (ನಾ). ೧. ಸಾಮರಸ್ಮದಿಂದ ಕೂಡಿದ ಮನಸ್ಸು. ೨. ಹೊಂದಾಣಿಕೆ | 4| (ಗದಾಯು. ೩-೪೪ ವು. [ಸಮರೋದ್ಕೋಗ 4 ಕೆಯ್‌ ] 
ಯುಳ್ಳ ಮನಸ್ಸುಳ್ಳವನು ; ಸಮಾಧಾನಿ : ಶಿವಭಕ್ತಸಂಗಸಮರಸಚಿತ್ರಂ | | ಸಮರ್ಕೆ (ನಾ). ಸೊಗಸು; ಚೆನ್ನು : ಕೋಟಿಚಂದ್ರಾರ್ಕಪ್ರಕಾಶವುಜ್ಜಳಿಸೆ ಅರ್ಕ 


ಸಂಗಪ್ರಸಾದಹೃದಯಕಾಯ ಸಂತುಷ್ಟನಾಗಿರುತ್ತಮಿರೆ (ಬಸರ. ೧೦-೧೨೪).  (೫ಂ.] ಕೀರ್ತಾದಿಜಿನರು ಶಿಲೆಯಿಂದ ಸಮರ್ಕೆಯೊಳ್ನೆಗೆದರಂಬರಕೆ (ಭರಚ. ೮೦-೪೭). 
ಸಮರಸನಾಡಿ (ನಾ). ಶರೀರದಲ್ಲಿರುವ ನಾಡಿಗಳಲ್ಲಿ ಒಂದು; ಮಯೂರ [ಆ ಸಮಲು + - ಕೆ) 
ನಾಡಿ ಮಂಡೂಕನಾಡಿ . . . ದೌಷ್ಟನಾಡಿ ಕರ್ಕೋಟಕನಾಡಿ ಸಮರಸನಾಡಿ | | ಸಮರ್ಚನ (ನಾ). ಪೂಜೆ ; ಆರಾಧನೆ : ಮೃಡಸಮರ್ಚನಫಲವಲಾ ಕೈಯೊಡನೆ 


ಸಂತೋಷನಾಡಿ ಇಂತೀ ಪ್ರಥಮನಾಡಿಯೊಳಗಾದ ಶರೀರದಲ್ಲಿ (ಸಕಮ 6. 11, | 4]  ತೋಲ್‌ತ್ತು (ಬಸಪ್ರ. ೨೯-೨೮); ಶುದ್ಧಭಕ್ತನ ಧ್ಯಾನ ನೋಟ ಸಮರ್ಚನ ಸ್ತುತಿ ಗಾವಗಂ 
೨೮೮-೫೧೩). (ಸಂ) |}. ಸಿದ್ದವಾಗಿ (ಮೈಲಾರ . ೧೮೬-೭). [ಸಂ] 


ಸಮರ್ಚನೆ 


ಸಮರ್ಚನೆ (ನಾ). ಸಮರ್ಚನ : ನಿಜಶಿವಸಮರ್ಚನೆವೇಳೆಯೊಳು ತನ್ನಂ 
ಮಲಟ್‌ದು (ಬಸಪು. ೬೪-೩); ನಿರಘೇಂದ್ರಿಯಾಕಾರವಾಗಿ ತೋಟುವ ತಾನು ನೆರೆದ 
ವಿಷಯಾಕಾರದಿಂ ತೋರ್ಪ ತನ್ನೊಳಾಚರಿಪುದೆಲ್ಲಂ ಸಮರ್ಚನೆಯೆಂದ ದೇಶಿಕನ 
ಚರಣಾಂಬುಜಕ್ಕೆ ಶರಣು (ಲಶಿಚಂ. ೫೪-೩೯). [ಸಂ. ಸಮರ್ಚನ ] 

ಸಮರ್ಚನೆಗೈ (ಕ್ರಿ). ಪೂಜೆಮಾಡು; ಆರಾಧಿಸು: ಶಿವಭಕ್ತ ಸಮರ್ಚನೆಗೈವ 

. . ಶೈವವರ್ಯರವರಿಂ ಮೆಜ್‌ದತ್ತು ಪುರಂ (ರಾಜಶೇ. ೨-೯೩). 
[ಸಮರ್ಚನೆ 3- ಕೈ (ಆ ಕೆಯ್‌,)] 

ಸಮರ್ಚಿಸು (ಕ್ರಿ). ಎ ಸಮರ್ಚನೆಗೈ : ಮುರಾರಿ ಪುರಾರಿಪದಾರವಿಂದಮಂ . . . 
ಸಮರ್ಚಿಪ ವೇಳೆಯೊಳ್‌ (ರಾಜಶೇ ೩-೧೦೪). [ಸಮರ್ಚನ 1 - ಇಸು] 

ಸಮರ್ಥ (ಗು). ೧. ಶಕ್ತಿಯಿಂದ ಕೂಡಿದ. ೨. ದಕ್ಷತೆಯಿಂದ ಕೂಡಿದ; 
ಸಾಮರ್ಥ್ಯವುಳ್ಳ. ೩. ಒಂದೇ ಬಗೆಯ ಅರ್ಥವಿರುವ. ೪. ಯೋಗ್ಕವಾದ; 
ತಕ್ಕ. (ನಾ). ೫. ಬಲಶಾಲಿ; ಗಟ್ಟಿಗ: ನೋಂತೆನಾಂ . . . ಕಂಸನ 
ವಿಜೃಂಭಣಮಂ ಜಯಿಸಲ್‌ ಸಮರ್ಥನಂ . . . ಸುತನಂ ಪಡೆವೊಂದು ನೋಂಪಿಯಂ 
(ಜಗವಿ. ೨-೮೮). ೬. ಸಾಮರ್ಥ್ಯವಿರುವವನು ; ಶಕ್ತ ಪುಟ್ಟಿಸುವಂ 
ಬಿದಿ . . . ಬಿದಿ ಸಮಕಟ್ಟಿ ಕೊಟ್ಟೊಡೆಡೆಯೊಳ್‌ ಕಿಡಿಸಲ್‌ ಸಮರ್ಥರಾರ್‌ 
(ಪಂಪಭಾ. ೧೨-೧೪೨); ಭಕ್ತರೆ ಸಮರ್ಥರು ಅಸಮರ್ಥರೆನಲುಂಟೆ (ಬಸವ. ೬೮೨). 
೭. ಐಶ್ವರ್ಯವಂತ; ಶ್ರೀಮಂತ: “"“ಸಿರಿವಂತನಾಢ್ಯನಿನನಿಭ್ಯಂ ಸಮರ್ಥ 
ನೈಶ್ಚರಿಯಮುಳ್ಳವನಕ್ಕು'' (ಮಂಗರಾ. ೬೯-೧೨). ೮. ಶಕ್ತಿಶಾಲಿಯಾದುದು; 
ಸಾಮರ್ಥ್ಯವುಳ್ಳುದು : ಪನ್ನಗಂ ಪುಗೆ ಪುತ್ತಂ ಪುಗಲೀಯೆವೆಂದೊಅಲೆಗಳ್‌ 
ಕಾಯಲ್‌ ಸಮರ್ಥಂಗಳೇ (ಕಾವಸಾ. ೪೩೬). ೯. [ವ್ಯಾಕ] ಒಂದೇ ಬಗೆಯ 
ಅರ್ಥವುಳ್ಳುದು : ತೃತೀಯೋಕ್ತಾರ್ಥದೊಳಾ ಸಪ್ತಮಿಯೆ ಸಮರ್ಥಂ ಪಂಚಮಿ 
ಯೊಳಂ ತೃತೀಯೆ ಸಮರ್ಥಂ (ಶಮದ. ೧೩೫). [ಸಂ.) 

ಸಮರ್ಥಕ (ನಾ). ಸಾಮರ್ಥವವಿರುವವನು ; ಶಕ್ತ : ಕಣ್ಣ ಕಸಮಂ ಸೈರಿಸದಂೆ 
ತಾನೊಂದುಪಚಾರದರನಾಗಿಯುಮಸ್ಮದ್ಗುಣಚ್ಛೇದಕಸಮರ್ಥಕವನಾಗಿ ಬಂದು 
(ಶಾಂತಿಪು. ೯-೯೧ ವ). [0.1 

ಸಮರ್ಥತೆ (ನಾ). ೧. ಶಕ್ತಿ; ಸಾಮರ್ಥ್ಯ: ಆವನಾವ ತತ್ತ್ವದೊಳೇನಂ 
ಬೆಸಗೊಂಡೊಡಮಾಗಳೆ ನಿರವಿಸುವ ಸಮರ್ಥತೆಯನಾಂತನಾ ಮುನಿಮುಖ್ಯಂ (ಚಂದ್ರಪು. 
೧೪-೩೧); ಪೊರೆವ ಸಮರ್ಥತೆಯದಾರ್ಗುಂಟು (ಬಸಪು ೪೭-೬೮). ೨. ಅರ್ಥದ 
ಏಕರೂಪತೆ. (ಸಂ. ಸಮರ್ಥತಾ। 

ಸಮರ್ಥನ (ನಾ). ೧. ಯೋಗ್ಯವೆಂದು ನಿಶ್ಚಯಿಸುವುದು. ೨. ದೃಢನಿರ್ಧಾರ; 
ಖಚಿತವಾದ ತೀರ್ಮಾನ. ೩. ವಿವಾದ ಅಥವಾ ಅಭಿಪ್ರಾಯಭೇದಗಳನ್ನು 
ಬಗೆಹರಿಸುವುದು. (ಸಂ.] 

ಸಮರ್ಥನೆ (ನಾ). ೧. ಪ್ರಮಾಣ; ಸಾಕ್ಷಿ; ರುಜುವಾತು : ಸರಿಯಾದ 
ಸಮರ್ಥನೆಗಳಿಂದ ಮೊದಲು ಉಂಟಾಗಿದ್ದ ತಪ್ಪುಅಭಿಪ್ರಾಯವು ಇಲ್ಲವಾಯಿತು 
(ರೂಢಿ). ೨. (ತನ್ನ ಕಾರ್ಯ ಅಥವಾ ಮಾತು) ಸರಿಯೆಂದು 
ವಾದಿಸುವುದು: ಸತ್ತವರನ್ನು ಹೊಗಳುವದು . . . ಲೋಕದ ಸಹಜಗುಣವೇ 
ಅದು-ಎಂದು ಸಮರ್ಥನೆ ಮಾಡಿಕೊಂಡಳು (ಕರ್ನಾಕ. ೬೨). (ಸಂ. ಸಮರ್ಥನ ] 

ಸಮರ್ಥಿಕೆ (ನಾ). ಸಾಮರ್ಥ, ; ಶಕ್ತಿ : ಅಷ್ಟಷಪ್ಟಿತೀರ್ಥತತಿಯಂ ಮಾಆಲಾಪ 
ಸಮರ್ಥಿಕೆಯನುಳ್ಳಷ್ಟಷಷ್ಟಾವೃಕ್ಸಸಂತತಿಯ (ಬಸಪು ೧೯-೫೬); ಕರಣಚರಣಂಗಳು 
ಮೂಡಿರ್ದ ಕೈಲಾಸವರ ನೀಲಗಿರಿಯ ಕಿಳ್ಪಡಿಸಿ ದೊರೆ ಸಮರ್ಥಿಕೆಯೊಕೆರ್ವರು 
ಬಂದು ತಲೆಪಟ್ಟು ಹರ ಮುರಧ್ವಂಸಿ ಕಾದಿದರು (ಮೋಹತ. ೩೯-೨೪). 

[ಸಮರ್ಥ + - ಇಕೆ] 

ಸಮರ್ಥಿಸು (ಕ್ರಿ). ೧. ಪುಷ್ಟಿಕೊಡು; ಬೆಂಬಲಿಸು; ಅನುಮೋದಿಸು: ನಾಡಾಡಿ 
ಯಲ್ಲದ ತೀರ್ಥಸಾಮರ್ಥ್ಯಮಂ ಸಮರ್ಥಿಸುತುಂ (ಲೀಲಾವ. ಆ-ಒ೩೨ವ); ಈ ವಚನಗಳು 
. . . ಹರಿಹರನ ಕಥೆಯನ್ನು ಸಮರ್ಥಿಸುತ್ತವೆ (ಶೂನ್ಮಕು. 6೫. ೨. ದೃಢಪಡೆಸು; 
ಖಚಿತಗೊಳಿಸು: ರೋಗ ಜೀವಾಣುಗಳಿಂದ ಸಂಭವಿಸುವುವೆಂಬ ತತ್ತ್ವವನ್ನು 


೮೩೪೬ 


ಸಮವತೀರ್ಣ 


ಸಮರ್ಥಿಸಿತು (ಎಕಾಸ. ೪೬); ಯಶೋದೆಯ ಮಾತನ್ನು ಆಕೆಯ ಪ್ರತಿಯೊಂದು ಕೆಲಸವೂ 
ಸಮರ್ಥಿಸುವಂತಿತ್ತು (ವಾತ್ರಲ್ಮ . ೨೪೧). 
ಸಮರ್ಥಿಸಿಕೊಳ್ಳು ಎ ತನ್ನ ನಿಲುವು ಸರಿಯೆಂದು ಸಾಧಿಸು : ಅನುಭವ 
ಮಂಟಪದಲ್ಲಿ ನ್ಮಾಯಾಲಯದ ಮುಂದೆ ನಿರಪರಾಧಿ ನಿಂತಂತೆ ನಿಂತಳು. ತನ್ನನ್ನು 
6 ತಾನು ಸಮರ್ಥಿಸಿಕೊಂಡಳು (ಶೂನ್ಮಕು. ೧೨೩). [ಸಮರ್ಥನ + - ಇಸ್ಬು] 
|ಸಮರ್ಪಕ (ಗು). ೧. ಸೂಕ್ತವಾದ ; ಸರಿಯಾದ : ಇದಕ್ಕೆ ಕೇಶಿರಾಜನಲ್ಲಿ 
ಸಮರ್ಪಕ ವಿವರಣೆ ಇಲ್ಲ (ದ್ರಾಎಎ. ೨೧೩). (ನಾ). ೨. ಸರಿಯಾದ ರೀತಿ,- 
. ಕ್ರಮ : ಕೆಲಸವು ಸಮರ್ಪಕವಾಗಿ ನಡೆಯಬೇಕಾದರೆ . . . ಉಕ್ಕಿನ ನೇಗಿಲುಗಳನ್ನು 
ಉಪಯೋಗಿಸಬೇಕು (ವ್ಯವಮ. ೧೯); ಸಮಂಜಸವಾದ ಪ್ರಶ್ನೆಗಳಿಗೆ ಸಮರ್ಪಕವಾದ 
ಉತ್ತರಗಳು (ಶೂನ್ಮಕು. ೧೧೩). ಸಂ.) 
ಸಮರ್ಪಕತೆ (ನಾ). ಯೋಗ್ಯತೆ ; ಅರ್ಹತೆ : ಒಂದು ಕ್ಷೇತ್ರದ ಕಾರ್ಯವನ್ನು 
ಅಳೆದು ಅದರ ಸಮರ್ಪಕತೆಯ ಮಟ್ಟವನ್ನು . ನಿಷ್ಕರ್ಪಿಸು (ಶಿಕ್ನದ. ೩೨೬). 
(ಸಂ. ಸಮರ್ಪಕತಾ। 
ಸಮರ್ಪಣ (ನಾ). ೧. ನೀಡುವಿಕೆ ; ಅರ್ಪಿಸುವಿಕೆ : ವರಗಂಧ ಪುಷ್ಪ ಮೊದಲಾದ 
15, ಸದ್ವಸ್ತುಗಳ ಪರಿಮಳಗ್ರಹಣವೇಯರ್ಚನೆಯೆನಿಪುದು ತತ್ಪರಿಯಾಯದೊಳು ಷಡ್ರಸ 
ದ್ರವ್ಯದಾಸ್ವಾದನವೆ ಸಮರ್ಪಣವೆನಿಪುದು (ಲಶಿಚಂ. ೫೪-೩೯). ೨. [ಕಾವ್ಯಮಾ) 
ನಾಟಕದ ಏಳು ಅಂಗಗಳಲ್ಲಿ ಒಂದು : ಭಾಣಿಕಾ - ಇದರಲ್ಲಿಯೂ ಒಂದೇ ಅಂಕ 
. * * ಉಪನ್ಮಾಸ, ವಿನ್ಮಾಸ, ವಿಬೋಧ, ಸಾಧ್ವಸ, ಸಮರ್ಪಣ, ನಿವೃತ್ತಿ, ಸಂಹಾರ 
* ಎಂಬ ಏಳು ಅಂಗಗಳು (ಸಂನಾಟ. ೩೬). [ಸಂ.) 
20| ಸಮರ್ಪಣಂಗೆಯ್‌ (ಕ್ರಿ). ಒಪ್ಪಿಸು ; ಅರ್ಪಣೆಮಾಡು : ಅಗ್ನಿಭೂತಿ ಸಂಯತಂಗೆ 
ಸಮರ್ಪಣಂಗೆಯ್ದು (ಸುಕುಮಾ. ೮-೫೮ ವ); ಖಂಡಪರಶುಗೆ ನಿಸಿತವಿಷವನಖಂಡಸದ್ಭಕ್ತಿ 
ಯೊಳಲರ್ದು ಸಮರ್ಪಂಣಗೆಯ್ದು ( ಬಸವ. ೫೮-೬೭). [ಸಮರ್ಪಣ + ಕೆಯ್‌, | 
ಸಮರ್ಪಣಭಾವ (ನಾ). ಅರ್ಪಿಸುವ ಮನೋಭಾವ ;ತ್ಕಾಗಬುದ್ದಿ : ಅವಳ 
ಮುಖದಲ್ಲಿ ಆ ಸಮರ್ಪಣಭಾವ ತುಂಬಿಕೊಂಡಿದೆ (ಕುಸುಸಂ. ೨೨೬). (೫೦. 
26) ಸಮರ್ಪಣೆ (ನಾ). ಎ ಸಮರ್ಪಣ ೧ : ದೇವರಿಗೆ ನೈವೇದ್ಶ ಸಮರ್ಪಣೆಯಾಗಿ 
. ಉಳಿದಿರುವ ಭಕ್ಕಗಳನ್ನು ಇತರರಿಗೆ ಕೊಡುತ್ತಿದ್ದರು (ಶಾಸಗಿ. ೫೯) ; ಅನೇಕ 
ರಜತಪಾತ್ರೆಗಳ ಸಮರ್ಪಣೆಯೂ ಆಯಿತು (ಸಸ್ಮಕ. ೪೧). [ಸಂ. ಸಮರ್ಪಣ] 
ಸಮರ್ಪಿತ (ಗು). ೧. ಒಪ್ಪಿಸಿದ ; ನೀಡಿದ : ಮೃಡಸಮರ್ಪಿತ ಕುಸುಮವಿಸರಕೆ 
ುಡಗಿಯರ್ಧವನು ಜೆಡೆಗಳಂ ನಾಂ ತಳೆದೆ (ಒಸಪು. ೧೨-೧೮). (ನಾ). 
೨. = ಸಮರ್ಪಣ ೧ : ವಿದಿತಸುರಾಧಿರಾಜಮಕುಟಾಗ್ರಸಮರ್ಪಿತದೊಳ್‌ 
ಮುನೀಂದ್ರನಾ ಪದಯುಗದೊಳ್‌ ಮನೋಮುದದೆ ಬಾಗುವೆಂ (ಕವರಾ. ೨-೧೦೯). 
[ಸಂ.] 
ಸಮರ್ಪಿಸು (ಕ್ರಿ). ನೀಡು ; ಅರ್ಪಿಸು : ಸಮಸ್ತಭಾರಮೆಲ್ಲಮಂ ಕೂಸಿಂಗೆ 
ಸಮರ್ಪಿಸಿ (ವಡ್ಡಾರಾ. ೪೪-೨೪); ವಿಕ್ರಮಾರ್ಜುನನಂ ಕುಬೇರನಿಂ ಕಪ್ಪಂಗೊಳಲ್‌ 
ಸಮರ್ಪಿಸುವಂತೆ . . . ಪೇಟ್ದಾಗಳ್‌ (ಪಂಪಭಾ. ೬-೨೮ ವ); ತನ್ನ ಬಲಗಣ್ಣನಂದತುಳ 
ಲಿಂಗಕೆ ಸಮರ್ಪಿಸೆ (ಚಿಬಪು. ೨೭-೭). [ಸಮರ್ಪಣ + - ಇಸ್ಬು) 
ಸಮವಕಾರ (ನಾ). [ಕಾವ್ಯಮಾ] ಹತ್ತು ಬಗೆಯ ರೂಪಕಗಳಲ್ಲಿ ಒಂದು; ೫ 
ಮೂರು ಅಂಕಗಳಿಂದ ಕೂಡಿರುವ ಇದರಲ್ಲಿ ದೇವಾಸುರರಿಗೆ 
ಸಂಬಂಧಪಟ್ಟ ವಸ್ತುವಿರುತ್ತದೆ : ಭಗವಜ್ಜನ್ಮಾಭಿಷೇಕಸಂಬಂಧಿಯಾಗೆ ತನ್ನ 
ಪೊಸತೆ ಸಮೆದ ಸಮವಕಾರರೂಪಕಮುಮಂ . . . ಸುರಾಸುರಸಭೆಗಂ ಮೆಟ್‌ಯ 
ಲೆಂದು (ಆದಿಪು. ೭-೧೧೫ ವ); ನಾಟಕ, ಪ್ರಕರಣ, ಭಾಣ, ಪ್ರಹಸನ, ಡಿಮ, ವ್ಯಾಯೋಗ, 
ಸಮವಕಾರ, ವೀಧಿ, ಅಂಕ, ಈಹಾಮೃಗ - ಎಂದು ರೂಪಕಗಳು ಹತ್ತು ವಿಧ 
(ಸಂನಾಟ. ೨೯). [ಸಂ.] 
ಸಮವತೀರ್ಣ (ಗು). ತಲೆದೋರಿದ ; ಕಾಣಿಸಿಕೊಂಡ : ಆ ತ್ರಿಲೋಕತಿಲಕನ 
ಜನ್ನೋತ್ಸವದೊಳೇಕಸಮಯಸಮವತೀರ್ಣಸರ್ವರ್ತುಕನಂದನವಿಕಸದಶೋಕ . . . 
ವಿಕಸಿತ ಸಿಂಧುವಾರ ಪ್ರಬುದ್ಧ ಲೋಧ್ರಂಗಳಿಂ (ಆದಿವು. ೭-೩೬ ವ). (ಸಂ. 


10 


30 


35 


45 


ಸಮವಯ ೮೩೪೭ 


ಸಮವಯ (ನಾ). ಸಮಾನವಯಸ್ಸು ; ಓರಗೆ : ಅಂತು ನಿರ್ವರ್ತಿತತ್ರಿಭವನಪತಿ | | 
ಭವೋತ್ಸವನಾಗಿ ಸಮವಯಾದಿ ವಿಜಯವಯಸ್ಮರುಮನಮರಧಾತ್ರೀಜನಮುಮಂ | | 
ನಿಯೋಜಿಸಿ (ಶಾಂತಿಪು. ೧೦-೮೦ ವ). ಸೆಂ. ಸಮವಯಸ್‌] | 
ಮವಯಸ (ಗು). ೧. ಸಮಾನವಯಸ್ಸಿನ ; ಓರಗೆಯ : ಸಮವಯಸದಿವಿಜಪೇಟಕ 
ನವಪೇಟಕನಿಕರಮಗಲದಿರಲ್‌ (ಶಾಂತಿಪು. ೧೦-೮೧). (ನಾ). ೨. ಸಮಾನ || 
ವಯಸ್ಸಿನವನು ; ಓರಗೆಯವನು : ಸಮವಯಸರ್‌ ಕೆಲದೊಳ್‌ ಮುನಿಕುಮಾರ | 
ರಿರ್ವರ್‌ ಬರುತಮಿರೆ (ಕಾದಂಪೂ. ೨೦೧)... (ಸಂ. ಸಮವಯಸ್‌] | 
ಸಮವಯಸ್ಕ (ನಾ). ಎ ಸಮವಯಸ ೨ : ರಾಜಕುಮಾರನು ಆ ರಾಜ್ಮವನ್ನು | 
ಸೇರಲು, ಸಮವಯಸ್ಕರು ಅವನ ಸುತ್ತ ನೆರೆದು ಅವನ ವೃತ್ತಾಂತವನ್ನು ಕೇಳಿದರು | 
(ಮಣಿಸ. ೪೬). ([ಸಂ.] 
ಸಮವರ್ತಿ (ನಾ). ೧. ಎಲ್ಲರಲ್ಲೂ ಸಮಾನವಾಗಿರುವವನು ; ತಾರತಮ್ಮ 
ಭಾವವಿಲ್ಲದವನು ; ಸಮದರ್ಶಿ: ಭುವಿಯ ಪರಿಣಾಮದಲಿ ಸಿರಿ ಬಡತನ | 
ಗಳೊಂದೆ ಜವರಾಯ ಸಮವರ್ತಿ (ಮಂಕ. ೬೩೨). ೨. ಯಮ: ಸಮವರ್ತಿ | 
ಮರ್ದನಪುಣ್ಮಮೂರ್ತಿ . . . ಎಂದಿರದೆ ಪೊಗಳಿದ (ಭೈರವೇ. 


10 


೩-೧೦೫); | | 


ಸಮವೇಧನ 


(ಜಗವ. ೧೫-೫೪); ಕಾದಿದರು ಸಮವಾಯದಲಿ (ಉತ್ತರಾ. ೭-೪೩). ೪. [ತತ್ವಶಾ) 
ಸಪ್ತಪದಾರ್ಥಗಳಲ್ಲಿ ಒಂದು : ದ್ರವ್ಯ ಗುಣ ಕರ್ಮ ಸಾಮಾನ್ಕ ವಿಶೇಷ 
ಸಮವಾಯ ಅಭಾವ ಎಂಬ ಪದಾರ್ಥಸಪ್ತಕಮಂ ಪ್ರತಿಪಾವಿಸುವುದಲ್‌ಂದ 
ಪ್ರಪಂಚಸ್ಪ್ಟರೂಪಮ ವಿವರಿಸಿ ವಿಬಾಗಿಸುತಿಕ್ಕುಂ (ಏವೇಕ. ೧೦); ವೈಶೇಷಿಕದರ್ಶನದಲ್ಲಿ 
ಸಾಮಾನ್ಯವಾಗಿ ಪ್ರಪಂಚವನ್ನು ದ್ರವ, ಗುಣ ಕರ್ಮ ಸಾಮಾನ, ವಿಶೇಷ ಸಮವಾಯ 
ಮತ್ತು ಅಭಾವವೆಂದು ಏಳು ಪದಾರ್ಥಗಳಾಗಿ ವಿಭಾಗಮಾಡಿರುವರು (ಒಂದಾ. ೧೧೨). 
೫. [ಜೈನ] ಜೈನಶಾಸ್ತ್ರದ ಹನ್ನೆರಡು ಅಂಗಗಳಲ್ಲಿ ಒಂದು ; ""ದ್ರವ್ಮ ಮತ್ತು 
ಗುಣ ಜೊತೆಜೊತೆಯಾಗಿ ಬಾಳುವುದು'' (ಜೈನಕೋ. ೨೬೨): ಜೈನಶಾಸ್ತ್ರವು 
೧೨ ಅಂಗ, ೧೪ ಪೂರ್ವಗಳೆಂದು ಎರಡು ವಿಧ... ಸಾನ, ಸಮವಾಯ 

ದೃಷ್ಟಿವಾದ ಎಂಬುವು ಹನ್ನೆರಡು ಅಂಗಗಳು (ಭಾತತ್ತ್ವ. ೨೨೮). (ಸಂ.1 


| ಸಮವಾಯಿಕಾರಣ (ನಾ). [ತತ್ತ್ವಶಾ। ಒಂದನ್ನೊಂದು ಅಗಲದೆ ಇರುವುದು; 


ಅವಿನಾಭಾವ ಕಾರ್ಯವು ಯಾವ ವಸ್ತುವಿನಿಂದ ಸಮವಾಯ ಎಂಬ 
ಸಣ:)ಂಧವನ್ನು ಹೊಂದಿ ಹುಟ್ಟುವುದೋ ಆ ವಸ್ತುವಿಗೆ ಸಮವಾಯಿಕಾರಣ ಎಂದು 


ಹೆಸರು (ಭಾತತ್ತ ೨೮೫). [೫೦.1 


ಪಾತಕರಿವರೆಂದೊಸೆದು ಮುನಿಪತಿಗೆ ತೋಟ್‌ದನೆಸೆವಾ ಸಮವರ್ಶಿಯಂದು | 15| ಸಮವಿಡು (ಕ್ರಿ). (ಮನಸ್ಸನ್ನು) ಸಮವಾಗಿಟ್ಟುಕೊಳ್ಳು ; ಸ್ತಿಮಿತದಲ್ಲಿಟ್ಟು 


(ನೆಣ್ಸಬಾ. ೫-೧೪೩). ೧,೨ : ಈ ಮಹಾಪುರುಷಂ . ಸಮವರ್ತಿಯಾಗಿಯುಂ 
ದಕ್ಷಿಣದಿಕ್ಟಾಲಕನಲ್ಲು (ಜಗು. ೮-೧೦ ವ). (ಸಂ. ಸಮವರ್ತಿನ್‌] 
ಸಮವಸರಣ (ನಾ). [ಜೈನ] ಕೇವಲಜ್ಞಾನಿಯಾದ ನಂತರ, ತೀರ್ಥಂಕರನ 
ಉಪದೇಶಕ್ಕಾಗಿ ಇಂದ್ರನ ಅಪ್ಪಣೆಯಂತೆ ಕುಬೇರನಿಂದ ರಚಿತವಾದ 
ಮಂಟಪ : ಅಂತು ಸೌಧರ್ಮೇಂದ್ರಂ ಬಂದು ತನ್ನ ಬೆಸದೊಳ್‌ ಮುನ್ನಮೆ ಧನದ | 20 
ವಿನಿರ್ಮಿತಮಾಗಿರ್ದ ಸಮವಸರಣಮಂ ಕಂಡಂ (ಅದಿಪು ೧೦-೨೨ ವ); ಸಮವಸರಣ 
ದಧಿನಾಥನೆ ಜಯಜಯ (ನಾಗಕು. ೧೯-೩೪). ([ಸಂ.] 
ಸಮವಸರಣಭೂಮಿ (ನಾ). [ಜೈನ] ಸಮವಸರಣವಿರುವ ಪ್ರದೇಶ: 
ವಜ್ರಾಯುಧಂ ಪೋಗಿ ಸಮವಸರಣಭೂಮಿಯನೆಯ್ತ್ದಿ ಪಟ್ಟವರ್ಧನದಿಂದಮಿಲೌಯೆ 
(ಶಾಂತಿಪು. ೪-೧೫೫ ವ); ಅಂತಪಗತಕಲುಷರಿರ್ವರುಂ ಭಗವದಜಿತಭಟ್ಟಾರಕರ | 25 
ಸಮವಸರಣಭೂಮಿಯಂ ಪೊಕ್ಕು (ಪಂರಾಮಾ. ೧೦-೯೨ ವ). (ಸಂ.) 
ಸಮವಸೃತಿ (ನಾ). ಎ ಸಮವಸರಣ : ಕೈಳಾಸಗಿರೀಂದ್ರಸ್ವಿತಸಮವಸೃತಿಯಂ ಸಂಸೃತಿ 
ಲತಾಎಚ್ಚೇದಿಯಂ ಪೊಕ್ಕು (ಆದಿಪು. ೧೫-೨೧ ವ); ಸೌಧರ್ಮೇಂದ್ರಂ . . . ಧನದಂಗೆ 
ಸಮವಸೃಶಿಯಂ ನಿರ್ಮಿಸಲ್ವೇಡಿ (ಪುಷ್ಪಪು. ೧೪-೪೮). [ಸಂ.] 
ಸಮವಸ್ತ್ರ (ನಾ). ಶಾಲೆಯ ವಿದ್ಯಾರ್ಥಿಗಳೂ ಕಾರಾನೆ ಮುಂತಾದುವುಗಳ | ೫ 
ನೌಕರರೂ (ಕಡ್ಡಾಯವಾಗಿ) ಹಾಕಿಕೊಳ್ಳಬೇಕಾದ ಏಕರೂಪದ 
ಉದುಪು : ಸಮವಸ್ತ್ರವೇತಕೆ ಶಸ್ಟ್ರಾಸ್ತ್ರವೇತಕೆ . . . ಯುದ್ಧವಿಲ್ಲದೆ ಗೆಲುವೆ ಧೀರೆ 
(ಇಂಒಣಪ. ೮೯-೩೧); ಅವರು ಸಮವಸ್ತ್ರ. ಧರಿಸದೆ ಮಫ್ತಿಯಾಗಿ ಇದ್ದುಕೊಂಡು, 
ಒಂದೆರಡು ದಿನ ಹಳ್ಳಿಯಲ್ಲಿ ಬಿಡಾರ ಮಾಡಿದರು (ಊರುಕ. ೧೫೩). [ಸಂ.1 | 
ಮವಸ್ವಿಧಾರಿ (ನಾ). ಒಂದೇ ತರದ ಉಡುಪನ್ನು ಹಾಕಿಕೊಂಡಿರುವವನು: 35| 
ವಿದ್ಯಾರ್ಥಿ ವಿದ್ಯಾರ್ಥಿನಿಯರು : ಸಮವಸ್ತ್ರಧಾರಿಗಳಾಗಿ ನಿಂತಿದ್ದಾರೆ (ಚಿತೆಸ. ೧೩೨). 
(ಸಂ, ಸಮವಸ್ತಧಾರಿನ್‌] 
ಸಮವಾಕ್ಯ ನಾ). ಏಕಾಭಿಪ್ರಾಯ : ""ಸಮವಾಕ್ಕಮುಂ ಸರ್ವಸತ್ಮವಿಶ್ವತೆಯನು 
ಮದಿಂದ ಸರ್ವಥಾ ಶಬ್ದದೊಳು ಸಲ್ಲು'' 1ಸಂ.1 


[ 

[| 
| 
ಸಮ (ಮಂಗರಾ. ೧೫೫-೭೦). | 
ಸಮವಾಯಮಷ್ಟುದಲ್ದೆಂದು ಮನಂ ಬಸಮಾಡಿ (ಆದಿಪು. ೫-೫೪); ಪದದೊಳೆರಡೆಂಬ | 
ಸಂಖ್ಯೆಯೊಳಾಜಜೊಳಜಗಣಂ ಸಮವಾಯಮಪ್ಪೊಡಕ್ಕುಂ . . - ಪಿರಿಯಕ್ಕರಂ | 
(ಛಂತೋಂಬ. 1 ೨೪೨). ಪಿ. ಬೇರ್ಪಡಿಸಲಾಗದ ಸಂಬಂಧ ; ಅವಿನಾಸಂಬಂಧ : 
ಸಮವಾಯಮುಳ್ಳೊಡೆಲ್ಲಂ ಸಮನಿಸುಗುಂ (ಕಎರಾ. ೩-೬೫). ೩. ಗುಂಪು; 

ಸಮೂಹ : ದಮಘೋಷಸೂನುಬಳದುರ್ದಮಘೋಷಮದೆತ್ತದನ್ನ ನಡೆವಂ | 45 
ಮುನ್ನಂ ಸಮವಾಯವೆತ್ತಿ ಬರೆ ರಿಪುಸಮವಾಯವದಲ್ಲವಾಯವಾತನೊಳಧಿಕಂ 


ಕೊಳ್ಳು : : ಎರಡುಚಿಂತೆಯನುಗಿದು ಸಮವಿಟ್ಟೆರಡುಕ್ಕೆತೂಕದಲಿ ತೂಗಿದು ಗುರುಲಘು 
ವನಜ್‌ದಿದುವೆ ಬಲವತ್ತರವಲಾ (ತೊರರಾ. ೩-೯-೧೪). [ಸಮ್ಮ + ಇಡು) 


ಸಮವೃತ್ತ (ನಾ): ೧. ಸಮವೂ ವೃತ್ತಾಕಾರವೂ ಆಗಿರುವುದು 


ಭೂಭಾಗದಿಂದಮೈಸಾಸಿರದಂಡಂ ಮೇಗೆ ನೆಗೆದಲ್ಲಿ ಪನ್ನೆರಡುಯೋಜನ 
ಸಮವೃತ್ತಮುಂ . . . ಆಗಿ (ಆದಿಪು. ೧೦-೨೨ ವ); ಸಮವೃತ್ತೋದರಕೋಶಂ ಫಸ 
ಸಮನಿಸೆ ತಾಂ ತುರಗಿ ನೋಡಲುತ್ತಮಮಕ್ಕುಂ (ಅಶ್ವಶಾ. ೧-೩). ೨. [ಛಂದ] 
ನಾಲ್ಕುಪಾದಗಳಲ್ಲೂ ಅಕ್ಬರ ಸಂಖ್ಯೆಗಳು ಮತ್ತು ಗಣವಿನ್ಕಾಸಗಳು 
ಒಂದೇ ರೀತಿಯಲ್ಲಿರುವ ಅಕ್ಷರವೃತ್ತ : ಸಮವೃತ್ತಮುಮಂ ವೃಕ್ತತರಮಾಗೆ 
ಮೃದುಮಧುರೋಕ್ತಿಗಳಿಂ ತಿಳಿಯೆ ಪೇಟ್ದೆ೦ (ಛಂದೋಂಬು. ೨-೨೦೦); ಕಂದಕ್ಕಿಂತ 
ಕಠಿಣವೆನಿಸುವ ರಚನೆ ಸಮವೃತ್ತದ ಪದ್ಮಗಳದು (ಸಂಶೋಧ. ೧೩೫). ೧ , ೨ : ಸಮವೃತ್ತ 
(ಪಾಕಾಂ. ತ್ತಿ]ಸಂಧಿಲಕ್ಷಣ ಸಮನ್ವಿತಂ ಜಾತ್ಮಲಂಕೃತಿಭ್ರಾಜಿತಮುತ್ತಮಕಾವ್ಮ 
ಬಂಧದಂತಾ ದಮಿತಾರಿಗೆ ಸಾಜಮೊಪ್ಪುಗುಂ ಕಿಜುದೊಡೆಗಳ್‌ (ಶಾಚಿಪು ೩-೪೬). 
[ಸಂ. 


ಸಮವೃತ್ತಿ (ನಾ). ಸಮಾನವಾಗಿ ಕಾಣುವುದು ; ತರತಮಭಾವವಿಲ್ಲದಿರುವಿಕೆ: 


ಗುಣಮಿದುದೋಷಮಿದೆಂಬೀ ಗಣಿದಮನೆತ್ತಟ್‌ಗುಮಶ್ರುತಪ್ರಕೃತಿಜನಂ ತೃಣಸಸ್ಮ 
ಘಾಸವಿಷಯಪ್ರಣಯಂ ಸಮವೃತ್ತಿಯಪ್ಪವೋಲ್‌ ಮೃಗಗಣದೊಳ್‌ (ಕವಿರಾ. ೧-೮). 
xa). 


ಸಮವೆಜು (ಕ್ರಿ). ಸಮಾನವಾಗು; ಸಿಮತೆಯನ್ನು ಪಡೆ: "ಹೊತ್ತು ಕ್ರಿಯಾ 


ಪ್ರಮಾಣಂ ತಾಳಮೆನಿಕ್ಕು ಸಮವೆತ್ತಲ್ಲಿ ಲಯಮೆನಿಕ್ಕು'' (ಮಂಗರಾ. ೨೪-೬). 
[ಸಮ್ಮ + ಪೆಜು ] 


| ಸಮವೇತ (ಗು). ಎ. ಜೊತೆಗೂಡಿರುವ ; ತ್ತ ಸೇರಿದ. ೨. ನಿಕಟ 


ವಾಗಿರುವ. ಸಂ.) 


ಸಮವೇದನೆ (ನಾ). ಸಮಾನವಾದ ಅರಿವು- ತಿಳಿವಳಿಕೆ : ಅವರ ನಡುವೆ 


ಸಮವೇದನೆ ಇಲ್ಲ (ಬಂಕಿಮ. ೪೭೮). - (ಸಂ. ಸಮವೇದನ। 


ಸಮವಾಯ (ನಾ). ೧. (ಅನೇಕವಸ್ತುಗಳು) ಕೂಡಿರುವುದು ; ಸೇರಿಕೆ: ಸಮವೇದಿಸು (ಕ್ರಿ). ಸಮರಸವಾಗು ; ಐಕ್ಕಗೊಳ್ಳು : ಜೀವ ಜೀವಾತ್ಮ ಸರಿಯೆಂದು 


ಕಂಡರೆ ಸಮವೇದಿಸದಿಪ್ಪನೆ ಶಿವನು (ಬಸವ. ೮೦೪); ತೆಅನಟ್‌ದಟೌವೆಂಬ ದಿವ್ಮ 
ಭಾಜನದಲ್ಲಿ ಪರಮಾನಂದಪದಾರ್ಥವನು ಸಲಿಸಿ ಕೂಡಲಚೆನ್ನಸಂಗನಲ್ಲಿ ಸಮವೇದಿಸಿ 
ಎರಡಲೌಯದಿಪ್ಪ ಲಿಂಗಸಂಗಿ (ಶಿವಗೀ. ೬೧-೨೯೧). [ಸಮ್ಮ *- ವೇದಿಸು। 


ಸಮವೇಧನ (ನಾ). ಸಮಾನವಾಗಿ ಇರಿಯುವಿಕೆ,- ಚುಚ್ಚುವಿಕೆ : ಸಮಕೃಷ್ಟಂ 


ಸಮವೇಧನಂ ಸಮಭವತ್ಸಂಧಾನಮೆಂದಿರ್ವರೇಸುಮನಾಗಳ್‌ ನಡೆ ನೋಡಿ ನೋಡಿ 
ವಿಭು . . . ಕೆಮ್ಮಗಿರ್ಪುದುಂ (ಶಾತಿಪು ೪-೪5)... [ಸಂ.] 


ಸಮಶೀತೋಷ್ಣ 


ಸಮಶೀತೋಷ್ಣ (ಗು). ಶೀತ ಮತ್ತು ಉಷ್ಣವು ಸರಿಸಮವಾಗಿರುವ: | 
ಅಯನವೃತ್ತಗಳಿಂದ ಧ್ರುವವೃತ್ತಗಳವರೆಗೆ ಶಕೆಯೂ ಚಳಿಯೂ ಸಾಧಾರಣವಾಗಿ 
ಸಮಾನವಿರುವ ಕಾರಣ ಅವೆರಡು ಪಟ್ಟಿಗಳಿಗೆ ಸಮಶೀತೋಷ್ಣ ಕಟಿಬಂಧಗಳೆನ್ನುವರು 
(ಮುಂಬಯಿ. ೬-೬೫); ಕರ್ಕಾಟಕ ಸಂಕ್ರಾಂತಿವೃತ್ತಕೂ ಉತ್ತರಮೇರುವೃತ್ತಕ್ಕೂ : 
ನಡುವೆ ಇರುವ ಭಾಗವು ಉತ್ತರಸಮಶೀತೋಷ್ಣವಲಯ (ಭೂವಿವ ೧೯). (೫೦. 

ಸಮಷ್ಟಿ (ನಾ). ೧. ಸಂಪೂರ್ಣಬಾದುದು ; ಸಮಗ್ರವಾದುದು : ಗುಣವ 
ರುಾಢಿಸಿದರೆ ಸಮಷ್ಟಿಯ ಹಣಿತದಲಿ ಮುರಿದಿದಿರನಗಲಕೆ ಕುಣಿವ ಚೌಪಟ 
ಬೊಮ್ಮಗಜವಿದನೌವರಾರೆಂದ (ಕವ್ಮಾಸ. ೯-೧೫). ಪ. ಒಟ್ಟುಗೂಡಿರುವಂಥದು; 
ಒಟ್ಟಾದುದು : ಆ ಶಕ್ತಿ ಮೂರ್ತಿಗೊಳೆ ನಾಮದನ್ನವತಾರಮೆಂದು ಪೂಜಿಪೆವಲ್ತೆ 
ಪೇಳ್‌ ವೃಷ್ಟಿರೂಪದಿನಿಳಿವ ಸೃಷ್ಟಿಯ ಸಮಷ್ಟಿಯಂ? (ಶ್ರೀರಾಮಾ. ೧೧-೨೯೬); 
ವೃಷ್ಟಿಯಲ್ಲಿ ಸಮಷ್ಟಿ, ಸಮಷ್ಟಿಯಲ್ಲಿ ವೃಷ್ಟಿ ಕಂಡುಬಂದಂತೆ ಅಕ್ಕನ ಜೀವನದಲ್ಲಿ 
ಹತ್ತಾರು ಮುಖಗಳನ್ನೂ ಕಾಣಬಹುದು (ಕರ್ನಾಕ. ೭೪). "ವೃಷ್ಟಿ' ಪರಾ. (ಸಂ. 

ಸಮಷ್ಟಿಪ್ರಜ್ಞೆ (ನಾ). ಸಾಮಾಜಿಕ ಅರಿವು : ಜ್ಞಾನವಾಹಿನಿ ನಾಡಿನ ಮೂಲೆ 
ಮೂಲೆಗೆಲ್ಲ ಹರಿದು ಸಮಷ್ಟಿಪ್ರಜೆ ವಿಕಾಸಗೊಳ್ಳಲನುಕೂಲವಾಗುತ್ತದೆ (ಪರಜೀ. 
w. ಮುನ್ನುಡಿ). (ಸಂ. ಸಮಷ್ಟಿಪ್ರಜ್ಞಾ) 

ಸಮಪ್ಪಿಹಿತ (ನಾ). ಸಮುದಾಯದ ರಕ್ಷಣೆ ,- ಕ್ಷೇಮ : ಸಮಷ್ಟಿಹಿತದಲ್ಲಿ 
ವೃಷ್ಟಿಹಿತವನ್ನು ಕಾಣುವ ಆಧ್ಯಾತ್ಮಕಪ್ರವೃತ್ತಿಯೊಂದು . . . ಮೃಗೀಯಪ್ರವೃತ್ತಿ 
ಮತ್ತೊಂದು (ಪುನರು. ೬೭). ಸಂ] 

ಸಮಸಂಸ್ಕೃತ (ನಾ). ಅಲ್ಪ ವೃತ್ಕಾಸದೊಂದಿಗೆ ಅಥವಾ ಯಾವ ವೃತ್ಕಾಸವೂ | 
ಇಲ್ಲದೆ, ಕನ್ನಡದಲ್ಲಿ ಬಳಕೆಯಾಗುವ ಸಂಸ್ಕೃತಶಬ್ದ : ಸಮಸಂಸ್ಕೃತಂಗಳೊಳ್‌ | 
ಸಯ್ತಮರ್ದಿರೆ ಕನ್ನಡಮನಟ್‌ದು ಪೇಲಸ್ಸಿಂಬುದಿದಾಗಮಕೋವಿದನಿಗದಿತ | 
ಮಾರ್ಗಂ. (ಕವಿರಾ. ೧-೫೧); ಬೆರಸಿ ಸಮಸಂಸ್ಕೃತಂಗಳ್‌ ಬರೆ ಕನ್ನಡದೊಳಗೆ | 
ಸಮತೆಯಿಂದಂ ಸಲ್ಲುಂ (ಕಾವ್ಮಾವ. ೨೮೨) ; ನಾಮಪದೋತ್ತಮವರ್ಣಪ್ರಕೃತಿಗಳಂ 
ಸಮಸಂಸ್ಕೃತವೆಸರನಿಟ್ಟು ಲಿಂಗಂ ಮಾಬ್ಬರ್‌ (ಶಮದ. 60). [ಸಂ.] 

ಸಮಸತ್ತ್ವ್ವ (ನಾ). ಸರಿಸಮಾನವಾದ ಸಾಮರ್ಥ, : "ಸಮಸತ್ತ ಂಬಡು' | 25 
ಪರಾ. (ಸಂ. | 

ಸಮಸತ್ತ್ವಂಬಡು (ಕ್ರಿ). ಸಮಾನವಾದ ಸಾಮರ್ಥವನ್ನು ಹೊಂದು: | | 
ಸಂಭೋಗಿನೀಪ್ರಾಂತದೊಳ್‌ ಸಮಸತ್ತ್ವಂಬಡುವಂತಿರಾಯ್ತು ಸುರತಪ್ರಾರಂಭಕೋಳಾ 
ಹಳಂ «ಕಾವ್ಠಸಾ. ೬೫೬), "ಸಮಹಸ್ತಂಬಿಡಿ' ಪರಾ. (ಸಮಸತ್ತ್ವ * ಪಡು,) 

ಸಮಸತ್ವ (ನಾ). ೧. ವ ಸಮಸತ್ತ್ವ : ಸಮವಂಶದೆ . . . ಸಮಸತ್ವಮನದೆ | 30 
ಸಮಾನುರಾಗದೆ ಸಮಸಂದತ್ತವರ್ಗೆ ಸಮವಯೋಯೋಗಸುಖಂ (ಕಾದಂಪೂ. ೭೧೬). 
೨. ಸಮಾನವಾದ ಶಕ್ತಿಯುಳ್ಳವನು; ಸರಿಸಮನಾದವನು: ಸೆಣಸರು 
ನೀಚರೊಳಧಿಕಸಮರ್ಥರು ಸಮಸತ್ವರೊಳು ಸೆಣಸುವರು (ಇಂಚಾಪ. ೧೬೯-೮೨). [ಸೆಂ.] | | 

ಸಮಸಪ್ತಕ "ಸಂಸಪ್ತಕ' ನೋ. | 

ಸಮಸಮಾಯೋಗ (ನಾ). ವಯಸ್ಸು, ಸ್ವಭಾವ ಮುಂತಾದುವುಗಳಲ್ಲಿರುವ | | 
ಹೊಂದಾಣಿಕೆ : ಸದೃಶಾಕಾರರನಿವರಂ ಕೂಡಿ ಪಯೋರುಹಜಂಗಕ್ಕೆ ಸಮಸಮಾ | | 
ಯೋಗಯಶಂ (ಆದಿಪು. ೪-೨೯): ಆ ಕಂದರ್ಪಕಲ್ಪಲತೆಯ ಟು | 

I 


0 


1 
| 
| 
| 
| 


15 


20 


ಸಮಖಪಕ್ರಮಿತ ಕಾಲಧಾತುವಯೋನುರೂಪಕರಣ ಪರಿರಂಭಚುಂಬನಕಳಾ | 
ಸಾಮಗ್ರಿಯಿಂ . . . ಕಾಲಮಂ ಸಲಿಸುತ್ತುಮಿರೆ (ಚಂದ್ರಪು. ೨-೧೭). . [ಸಂ.1 
ಸಮಸಲ್‌ (ಕ್ರಿ.) ೧. ಸರಿಸಮವಾಗಿರು ; ಸಮಾನವಾಗಿ ಸೇರು : ಬೇಡ ಎರೋಧ | 40] 
ಮಂತುಮರಿಕೇಸರಿಯೊಳ್‌ ಸಮಸಂದು ಸಂಧಿಯಂ ಮಾಡು (ಪಂಪಭಾ. ೧೩-೫೪: 
ತತ್ತ್ವಮುಂ ಕವಿತ್ವಮುಮೆತ್ತಂ ಸಮಸಂದಿರೆ ಪೇಟ್ಟೋಜೆಗೆ ಧನಂಜಯಂಗ | | 
ಕವಿತಾಗಮಿಕರ್‌ (ಸುಖಮಾ.೧-೩೬). ೨. ಉಂಟಾಗು; ಪ್ರಕಟವಾಗು : ಸಮಾನುರಾಗದೆ | | 
| 
ಸಮಸಂದತ್ತವರ್ಗೆ ಸಮವಯೋಯೋಗಸುಖಂ (ಕಾದಂಪೂ. ೭೧೬); ಎನ್ನೆ ಸರಿ 
ದೊರೆಯನೊಡನೆ ಸಮಸಲ್ಪ ಮದುವೆಯೆನೆ ಸಲ್ಲದಂಜಿಕೆಪಟ್ಟು ಸೆಡೆಯೆ ನಾನ್‌ | 45 
(ಬದ್ಧಪ್ರ. ೪೭-೧೦೩೨). (ಸಮ್ಮ *- ಸಲ್ಫ್‌) 


೮೩೪೮ 


ಸಮಸ್ತಪದ 


ಸಮಸಾಮಯಿಕ (ಗು). ೧. ಒಂದೇ ಕಾಲಕ್ಕೆ ಸೇರಿದ ; ಸಮಕಾಲೀನವಾದ: 
ನಿನ್ನೆಗಳು ಇಂದಿನಲ್ಲಿ ಮಾರ್ಪಡುತ್ತ ಬಂದುದನ್ನು ಸಮಸಾಮಯಿಕ ಕಾರ್ಯ 
ಕಾರಣಸಂಬಂಧದಲ್ಲಿ ವಿವರಿಸುವುದು ಇತಿಹಾಸದ ಕಾರ್ಯ ( ಕರ್ಣಾಟ. ೫1೪. ಮುನ್ನುಡಿ); 
ನಿರ್ಧಾರಕ ಸಮಸಾಮಯಿಕ ಪ್ರಮಾಣಗಳು ಸಿಕ್ಕುವವರೆಗೆ ಸಮಂಜಸವಾಗುವುದಿಲ್ಲ 
(ಕರ್ಣಾಅ. ೧೦೮). (ನಾ). ೨. ಒಂದೇ ಕಾಲಕ್ಕೆ ಸಂಬಂಧಿಸಿದುದು; 
ಸಮಕಾಲೀನವಾದುದು : ಸಮಸಾಮಯಿಕವಾದ ಸಾಹಿತ್ಮಸಮಾಕ್ಷೆ ಸುಲಭವಲ್ಲ 
(ಚಿತ್ರಸೃ. ೩); ಆ ಸಾಹಿತ್ಯವೂ ಅವನ ಸಮಸಾಮಯಿಕವಾಗಿರದೆ, ಅವನ ಐತಿಹಾಸಿಕತೆ 
ಯನ್ನು ಕುರಿತು . . . ಬಸವರಾಜದೇವರ ರಗಳೆಯಿಂದಲೂ ಈ ಕೆಲವು ಶಾಸನ 
ಗಳಿಂದಲೂ ಆ ತೊಡಕು ಸಾಕಲ್ಕವಾಗಿ ನೀಗುತ್ತದೆ (ಮೂರುಉ. ೫೯). ೩. ಒಂದೇ 
ಕಾಲದಲ್ಲಿದ್ದವನು; ಸಮಕಾಲೀನ ವ್ಯಕ್ತಿ : ಅಲ್ಲಮ ಗೋರಕ್ಷಕರು 
ಸಮಸಾಮಯಿಕರೆಂದ ಮೇಲೆ ಅವರ ಗುರುಗಳು . . . ಒಬ್ಬರೇ ಆಗಿರುವ ಸಂಭವವಿದೆ 
(ಸಾಹಿಸಂ. ೧೪೭); ಪುರಂದರದಾಸರೂ ಕನಕದಾಸರೂ ಸಮಸಾಮಯಿಕರೂ 
ಸಮವಯಸ್ಕರೂ ಇದ್ದಿರಬಹುದು (ಕರ್ಣಾಜ. ೮1). ([ಸಂ.) 
ಸಮಸೀಳು (ನಾ). ಸಮಾನವಾಗಿ ಕತ್ತರಿಸಿದ ಭಾಗ ,- ಪಾಲು : ಗದೆಗೊಂಡು 
ತಿರುಗಿ ಹೊಯ್ದನು . . . ಕರಿಯೊಡಲು ಸಮಸೀಳ ಸೀಳಲು (ಕುವ್ಮಾಕ. ೧೦-೭); 
ನಿಳಿನಿಳಿಲುನಿಟಿಲೆಂದು ಬದಿಯೆಲು ಕಳಚೆ ಸಮಸೀಳಾಗಿ ಸೀಳಿದು (ತೊರರಾ. ೫-೧-೨೧). 
[ಸಮ್ಮ 3- ಸೀಳ್ಳು (< ಸೀಳ್ಕ್‌)) 
ಸಮಸು "ಸಮೆಯಿಸ್ಕು' ನೋ. 
ಸಮಸೂಚಿ (ನಾ). [ನಾಟ್ಕ] ಇಪ್ಪತ್ತುಮೂರು ದೇಶೀಯಸ್ವಾನಕಗಳಲ್ಲಿ 
ಒಂದು ;1P ಹಿಮ್ಮಡಿ, ಕಣಕಾಲು ಮತ್ತು ತೊಡೆ - ಈ ಮೂರೂ ನೆಲಕ್ಕೆ 
ತಾಗುವಂತೆ ಎರಡುಕಾಲುಗಳನ್ನೂ ಅಡ್ಡಲಾಗಿ ಚಾಚುವುದು : ಸೃಸ್ತಿಕ... 
ಸಮಸೂಚೀ . . . ವೃಷಭಾಸನ - ಈ ಇಪ್ಪತ್ತಮೂಲು ದೇಶೀಯಸ್ಥಾನಕಂಗಳ್‌ 
(ಲಾಸ್ಮರಂ. ೭-೧೨ ವ). |ಸಂ.) - 
ಸಮಸ್ಕಂಧ (ನಾ). ಸರಿಸಮಾನನಾದ ವ್ಯಕ್ತಿ; ಸರಿಜೋಡಿಯಾದವನು: ರಾಮ 
ಲಕ್ಷ್ಮಣರ್‌ ಬಾಂಧವರಪ್ಪುದಂ ಬಗೆವುದೇಳಿಸುವಂತವರ್ಗಾರುಮೇಂ ಸಮಸ್ಕಂಧರೆ 
ಯುದ್ದದೊಳ್‌ (ಪಂರಾಮಾ. ೧೨-೭೦); ಸಂಗ್ರಾಮದೊಳು ನಿರ್ಜಿತಮದನನೆನಿಪಂ 
. ಸಮಸ್ಕಂಧನೇ ಮಾಯಿದೇವ (ಎಕ. ೪1( ಶಿಕಾರಿ. ೧೦೪-೨೬ ; 1156). ([ಸಂ.) 
ಸಮಸ್ಪಲಿತ (ನಾ). [ನಾಟ್ಕ] ದೇಶೀಯ ಭೌಮಚಾರಿಗಳಲ್ಲಿ ಒಂದು: 
ಪಿಂತಣ್ಣಂ ಮುಂತಣ್ಣಂ ಕಾಂತೇ ಕೇಳಡ್ಡಮಾಗುತೆರಡುಂ ಪಾದಂ ಸಂತತಮಗಲದೆ 
ಸಮದಿಂದಂ ತವೆ ಚರಿಸಲೈ ಮೇ(ಣ್‌] ಸಮಸ್ಪಲಿತಾಖ್ಕಂ (ಲಾಸ್ಮರಂ. ೬-೮೯). (ಸಂ. 
ಸಮಸ್ತ (ಗು). ೧. ಸಕಲ ; ಸಂಪೂರ್ಣ ; ಎಲ್ಲ : ಶ್ರೀಗಂ ವಿಜಯಕ್ಕಂ ಮೊತ್ತ 
ಮೊದಲಿಗನಾಗಿಯೆ ಸಮಸ್ತರಾಜಿಕಮನೆಟಗಿಸಿ (ಶಾಂತಿಪು ೫-೭೩ ವ). ೨. ಒಟ್ಟು 
ಗೂಡಿದ ;ಸಂಯುಕ್ತ. (ನಾ). ೩. ಒಟ್ಟಾದುದು ; ಸೇರಿದುದು : ಯುದ್ಧದಲ್ಲಿ 
ುಡಿದು ಪೋದ ಸಮಸ್ತವಾದ ಪುತ್ರಮಿತ್ರಜ್ಞಾತಿಬಂಧುವರ್ಗಂಗಳ್ಗೆ ತಿಲೋದಕ 
ಪಿಂಡಬಲಿಪ್ರದಾನಂಗಳನೆಸಗಿ (ಭಾರಶಾಂ. ೧. ೪. (ವ್ಕಾಕ] ಅನೇಕ ಪದಗಳನ್ನು 
ಸೇರಿಸಿ ಮಾಡಿರುವ ಪದ ; ಸಮಾಸ : ಸಮಸ್ತಾಶ್ರಿತಂ ಸಮಸ್ತಂ ಸಮಸ್ತರೂಪಕ 
ಮಕ್ಕುಂ (ಕವಿರಾ. ೩-೧೩). 
ಸಮಸ್ತಭುವನಾತ್ರಯ ಎ ಸಕಲಲೋಕಕ್ಕೇ ಆಶ್ರಯನಾದವನು ; ಒಂದು 
ಬಿರುದು : ಸೃಸ್ತಿಸಮಸ್ತಭುವನಾಶ್ರಯ ಶ್ರೀಪೃಢ್ವೀವಲ್ಲಭಮಹಾರಾಜಾಧಿರಾಜ 
ಪರಮೇಶ್ವರಪರಮಭಟಾರಕಂ (ಸೌಇಇ, ೫%, ೪೬-೩; 1072). ಸಮಸ್ತರು 
ಮುಖ್ಯಸ್ಥರು ; ಮುಖಂಡರು : ಹಾಜುನಾಡುಸಮಸ್ತರ ವೊಪ ಬೆಲತೂರ 
ಜಂನಿಗಳ ವೊಪ (ಸೌಇಇ. ೫, ೪೭೯-೧೫; 1510); ಸಾಯಂಕಾಲ ಚಾವಡಿಯಲ್ಲಿ 
ಹಳ್ಳಿಯ ಸಮಸ್ತರೆಲ್ಲ ಕೂಡಿದರು (ಬವರಿ. 6೪). ಸಂ. 
ಸಮಸ್ತಪದ (ನಾ). [ವ್ಮಾಕ] ಬೇರೆ ಮಾಡಲಾಗದ ಪದಪುಂಜ; ಸಮಾಸ ' 
ಪದ: ಬಾಹುಶಾಖೆ (ತೋಳ್‌ಗವಲು), ಕಾಂತಾಲತೆ (ಪೆಣ್‌ಬಳ್ಳಿ)- ಇವೆಲ್ಲ ಸಮಸ್ತಪದ 
ಫಟಿತ ರೂಪಕಗಳು (ಕವಎರಾ. ೩-೧೩ ಟಿಪ್ಪಣಿ). [ಸಂ.] 


ಸಮಸ್ತಭಾರತ 


ಸಮಸ್ತಭಾರತ (ನಾ). ೧. ಸಮಗ್ರವಾದ ಭಾರತದ ಕಥೆ. ೨. ಐತಿಹಾಸಿಕ, 
ಪೌರಾಣಿಕ ಹಾಗೂ ಸಮಕಾಲಿಕ ಸಂಗತಿಗಳನ್ನು ಸಂಕ್ಷೇಪಿಸಿ ಒಂದು 
ಚೌಕಟ್ಟಿನೊಳಗೆ ಸಮಾವೇಶಗೊಳಿಸಿರುವ ಕಾವ್ಮ : ಕತೆ ಪಿರಿದಾದೊಡಂ 
ಕತೆಯ ಮೆಯ್ಗೆಡಲೀಯದೆ ಮುಂ ಸಮಸ್ತಭಾರತಮನಪೂರ್ವಮಾಗೆ ಸಲೆ ಪೇಟ್ಹ 
[ಕವೀಶ್ವರರಿಲ್ಲ . . . 
ಸಮಸ್ತಭಾರತಕಥಾಸಂಬಂಧಮಂ ಬಾಜಿಸಲ್‌ . . . 
ಮಂಗಳಂ (ಪಂಪಭಾ. ೧೪-೬೫). [ಸಂ.] 

ಸಮಸ್ತರೂಪಕ (ನಾ). [ಕಾವ್ಮಮಾ] ರೂಪಕಾಲಂಕಾರದ ಒಂದು ಪ್ರಭೇದ; 
ಸಮಾಸಪದಘಟಿತವಾದ ರೂಪಕ : ಬಾಹುಶಾಖಂ ಕಾಂತಾಲತೆಯೆಂದಿಂತು 
ಸಮಸ್ತಾಶ್ರಿತಂ ಸಮಸ್ತಂ ಸಮಸ್ತರೂಪಕಮಕ್ಕುಂ (ಕಎರಾ. ೩-೧೩). [ಸಂ.] 

ಸಮಸ್ಪರ್ಧಿ (ನಾ). ಸರಿಸಮನಾದ ಎದುರಾಳಿ : ಸ್ಕೂಸ್ಗೆ ಸಮಸ್ಪರ್ಧಿಯಾಗಿ ಸೆಟೆದು 
ನಿಲ್ಲುವ ಧೀರ ಅವನು (ಬದ್ಗವ್ರ ೫೫x. ನಾಟಕದ ಸಮಸ್ಯೆ). (ಸಂ. ಸಮಸ್ಪರ್ಧಿನ್‌] 

ಸಮಸ್ಯ (ಗು). ೧. ಜೊತೆಗೂಡಿಸಬೇಕಾದ ; ಸೇರಿಸಬೇಕಾದ. ೨. ಪೂರ್ಣ 
ಗೊಳಿಸಬೇಕಾದ. (ನಾ). ೩.ಎ ಸಮಸ್ಯೆ ೨ : ಸಲೆ ಸಮಸ್ಕದನಂತಪದ್ಕವ 
ಘಳಿಲನನ್ಹೈಸುವ . . . ಕವಿಗಳೊಪ್ಪಿದರು (ಕುವ್ಕಾಉ. ೮-೩೭). (ಸಂ.] 

ಸಮಸ್ಯಾತ್ಮಕ (ನಾ). ಸಮಸ್ಕೆಗಳಿಂದ ಕೂಡಿದುದು ; ಬಗೆಹರಿಸಲಾಗದುದು: 
ಅವರ ಚಲನವಲನಗಳು ಅನೇಕರಿಗೆ ಸಮಸ್ಕಾತ್ಮಕವಾಗುತ್ತಿದ್ದುವು (ಭ್ರಮಾನ. ೬೬). 

[ಸಂ.) 

ಸಮಸ್ಯೆ (ನಾ). ೧. ಅಪೂರ್ಣವಾದುದನ್ನು ಪೂರ್ಣಗೊಳಿಸುವುದು ,- 
ಪೂರ್ತಿಮಾಡುವುದು. ೨. [ಕಾವ್ಯಮಾ] ಪದ್ಮದ ಒಂದು ಪಾದ ಅಥವಾ 
ಶ್ಲೋಕದ. ಅರ್ಧಭಾಗವನ್ನು ಬರೆದು, ಉಳಿದ ಭಾಗವನ್ನು ಪೂರ್ತಿ 
ಮಾಡಲು ಇತರರಿಗೆ ಕೊಡುವುದು; ಕವಿಶಕ್ತಿಪರಿಜ್ಞಾನಾರ್ಥವಾಗಿ 
ಪೂರೈಸುವುದಕ್ಕೆ ಕೊಡುವ ಪದ್ಮದ ಕೆಲವು ಭಾಗ : ಲಲಿತಮಾನಸಸಮಸ್ಕೆಯ 
ಪೇಳುವಖಿಳಗವಿಗಳ ಬೆನ್ನ ಚಮ್ಮುಟಿಗೆ ವಿಷಮದ ಸಮಸ್ಕೆಯಿತ್ತಳುಕಿಸುವೆನೆಂಬ 
ಕವಿಯ ತಲೆಗೆಅಪ ಬಲಸಿಡಿಲು (ರಾಘಚ. ೧೪-೩೯); ಸಮವಿಷಮಂಗಳೆಂಬಿನ 
ಮೆರಟ್ಲಿ ಆದಿಂ ಪಲವುಂ ಸಮಸ್ಕೆಯಂ ಸಮನಿಸುತೆ ಬಿನದಿಕುಂ ಚಿಕದೇವಂ 
(ಚಿಕವಿ. ೫-೧೫೯); "ಕಂತಿ - ಪಂಪರ ಸಮಸ್ಕೆಗಳು' ಎಂದು ಪ್ರಕಟವಾದ ಪದ್ಮಗಳ 
ಶೈಲಿಯನ್ನು ನೋಡಿದರೆ, ಅದು ನಾಗಚಂದ್ರನ ಕಾಲದ ಹಳೆಗನ್ನಡದಂತೆ ತೋರದು 
(ಕರ್ನಾಕ, ೬೬). ೩. (ಆಲಂ) ತೊಡಕು; ತೊಂದರೆ : ಅರ್ಥಸಂಪತ್ತು ಜೀವನದ 
ಇತರ ಸಮಸ್ಕೆಗಳನ್ನು ದೂರಮಾಡಿತು (ಜಕ್ಸಾರ. ೧೦೯ ಪೀಠಿಕೆ); ಇದು ಗಂಭೀರವಾದ 
ಸಮಸ್ಯೆಗಳಿಗೆ ಮುನ್ನುಡಿಯಾಗುವುದರಲ್ಲಿ ಸಂಶಯವಿಲ್ಲ (ದೇಕನ್ಮೆ. ೩೯). 

[ಸಂ. ಸಮಸ್ಕಾ]) 

ಸಮಹಸ್ತ (ನಾ). [ಸಂಗೀತ] (ನರ್ತನದ ಲಯಕ್ಕನುಗುಣವಾದ) 
ವಾದ್ಮವಾದನದ ಒಂದು ಪ್ರಕಾರ : ವಿತತಘನಾವನದ್ವಸುಷಿರಂಗಳನೊರ್ಮೆಯೆ 
ಕೂಡೆ ಕೂಡಿಕೊಂಡತಿದ್ರುತವಾದಕರ್ತಗುಳೆ ಬಾಜಿಸೆ . . . ನರ್ತನಪೂರ್ವರಂಗಸಂಗತ 
ಸಮಹಸ್ತವಿಸ್ತೃತರವಂ ಪುದಿದತ್ತು ನಭೋವಿಭಾಗಮಂ (ಮಲ್ಲಿಪು. ೮-೨೭). [ಸಂ.) 

ಸಮಹಸ್ಕಂಬಿಡಿ (ಕ್ರಿ). ಸಮಾನವಾಗಿರು (?) : ಸಮಸಂದಟ್ಕಅಲಂಪನೀಯೆ . . . 
ತಚ್ಛಯ್ಕೆಯೊಳ್‌ ಸಮಹಸ್ತಂಬಿಡಿವಂತುಟಾಯ್ತು ಸುರತಪ್ರಾರಂಭಕೋಳಾಹಳಂ 
(ಪಂಪಭಾ. ೪-೧೦೯); ಸಮಹಸ್ತಂಬಿಡಿವಂತುಟಾಯ್ತು ಸಮಾನಪ್ರಮಾಣ 
ವುಳ್ಳದ್ದಾಯಿತು (7) (ಪಂಪದೀ. ೧೬೭). "ಸಮಸತ್ತ್ವಂಬಡು' ಪರಾ. 

[ಸಮಹಸ್ತ, 3 ಪಿಡಿ) 

ಸಮಹುದ್ದರಿ (ನಾ). ೧. ಸರಿಯಾದ ಜೋಡಿ : ಸಮಹುದ್ದರಿಯ ಕುಸ್ತಿಯೇ 
ಜನರು ಮೆಚ್ಚುವಂತಹ ಕುಸ್ತಿಯಲ್ಲವೆ? (ಮಾಧವ. ೩೧೭) . ೨. ಸರಿಸಮನಾದ 
ಎದುರಾಳಿ: ಇಬ್ಬರೂ ಸಮಹುದ್ದರಿಗಳಾದುದರಿಂದ . . . ಯಾರ ಸೀಮೆಯನ್ನೂ 
ಯಾರೂ ಅತಿಕ್ರಮಿಸದಂತೆ ಮಾಡಿತ್ತು (ಮಾತನಾ. ೬೬). (ಸಮ್ಮ 1 ಹುದ್ದರಿ] 

ಸಮಳ್ತಡೆ "ಸವಳದೆ' ನೋ. 


ಪೇಟ್ಗೊಡೆ ಪಂಪನೆ ಪೇಟ್ಲುಂ (ಪಂಪಭಾ. ೧-೧೧); 
ಅಕ್ಕುಂ . . . ಭದ್ರಂ ಶುಭಂ 


20 
15 


5 


25 


40 


45 


೮೩೪೯ 


ಸಮು 


ಸಮಲ್‌ಸು, ಸವರಿಸು, ಸವಲೌಸು (ಕ್ರಿ). ೧. ಓರಣಗೊಳಿಸು ; ಸ್ವಚ್ಛಮಾಡು: 
ಕಂಸಂ . . . ಈ ಮಲ್ಲಯುದ್ದೆಭೂಮಿಯಂ ಸಮಟ್‌ಸಲ್‌ (ನೇಮಿಪು ೬-೧೩೧ ವ). 
ಸವರಿಸ್ಕು : ೨. ಮರಗಿಡಗಳ ಕೊಂಬೆಯ ಕವಲುಗಳನ್ನು ಕತ್ತರಿಸುವಂತೆ 
ಮಾಡು : ಅಲ್ಲಿ ಹುಟ್ಟಿದ ಗಿಡ, ಬಲೆಗಳನ್ನು ಸವರಿಸಿ, ಚೊಕ್ಕಟ ಮಾಡಿಸಿದ್ದ 
(ಮೂಕಜ್ಜಿ. ೧೯). ಸವಟ್‌ಸು : ೩. ನಾಶಮಾಡು; ನಿರ್ಮೂಲಗೊಳಿಸು: 
ದಶಾನನಂಗೆ ದಾಯಮಂ ಪೇಳ್ವವನ ವಂಶಮಂ ಸವಟ್‌ಸಿದ ಮಾಯಕಾರ್ತಿ 
(ಜೈಮಭಾ. ೯-೨೨). [ಸಮಲು * - ಇಸ್ಮು.1ತೆಲು. ಸವರಣಿಂಚು, ಸವರಿಂಚು, ಸವರುಚು] 
ಸಮಣ, ಸವರು, ಸವಳು (ಕ್ರಿ). ೧. (ಗುಡಿಸಿ) ಸ್ವಚ್ಛಮಾಡು; 
ಓರಣಗೊಳಿಸು : ಮರುತ್ಸೂನು ಸಮಲ್‌ದಂ ಕೊಳುಗುಳಮಂ (ಪಂಪಭಾ. ೧೩-೯೨); 
ಸಮ್‌ ಕಸಗಳೆದ ತೆಜದಿಂದಮೆ ಸತ್ತರ್‌ ಮತ್ತೆ ತಂದೆಯುಂ ತಾಯುಮನಾ 
ಯಮರಕ್ಷಂ ನುಂಗಿದನೆನೆ (ನೇಮಿಪು. ೧೪-೧೨೭); ಪರ್ಣಶಾಲೆಯೊಳ್‌ ಪರೆದ 
ಪುಷ್ಪರಜಮಂ ಸಮಟ್‌ ತೊಡೆವ ಚಮರೀಮೃಗಂಗಳಿಂ (ದಶಕು. ೪:೭೧ ವ). ೨. ತಿದ್ದು; 
ಸರಿಪ ಇದಲ್‌ಂ ಛಂದೋಭಂಗಂ ಪದನಲ್‌ದದನಿಂತು ಸಮಟ್‌ ಪೇಟ್ಮೂಡೆ 
ಚೆಲ್ಪಂ (6ಎರಾ. ೧-೯೪). ೩. ಅಂದಗೊಳಿಸು ; ಅಲಂಕರಿಸು : “ಸಮು - 
ಚಾರುಕರಣೇ (ನಯಮಾಡು)'' (ಶಮಧಾ); ಸುಲಿಪಲ್ಲ ಪೊಳಪೆಂಬ ತನ್ನ ಬಾಳ 
ಪೊಳಪನೆ ಮೆಟ್‌ದು ನಚೆದು ಸಮಲ್‌ೌದ ಮದನನೊಡ್ಡಣದಂತೆ ಸಮಟ್‌ದ ಪುರ್ವಂ 
. ಎಸೆಯೆ (ಆದಿಪು. ೪-೪೧ ವ); ಕರ್ವುವಿಲ್ಲಂ ಗೊಲೆಗೊತ್ತುವಂತೆ ನಿಡುವುರ್ವುಂ 
ಕುಡುವುರ್ವಾಗೆ ಸಮಲೌಯುಂ (ಚಂದ್ರಪು ೬-೬೩ ವ). ೪. ಅಂದವಾಗು; ಶೋಭಿಸು: 
ನವರಸ ರೀತಿವಡೆದ ಸಕ್ಕದದೊಳು ಕನ್ನಡವಾತಂ ಸಮಣ್‌ ಬೆರಸಿ . . . ಉಸಿರ್ದೆಂ 
(ಜಯಕಾ. ೧-೨೩). ೫. ಬಾಚು ; ಹಿಕ್ಕು : ಜನಜನನಿಯರೊಳ್ಳುರುಳಂ ಸಮಲುವ 
ಕನ್ಮಕೆ ಕರಮೆಸೆದಳ್‌ ತಳಿರೊಳಳಿಗಳಂ ಮುಚ್ಚುವವೋಲ್‌ (ಆದಿಪು. ೭-೮); ಪರಿದ 
ಕುರುಳ್ಗಳೊಳ್‌ ತಳೆದ ಕತ್ತುರಿಗಾಡುವ ಚಂಚರೀಕಮೋಸರಿಸೆ ನಖಾಗ್ರದಿಂ ಸಮಣ 
ತಿರ್ದಿ (ಅನಂಪು 4-೮೩). ೬. ನಾಲಗೆಯ ತುದಿಯಿಂದ ನೇವರಿಸು ; ನೆಕ್ಕು : ಪುಲಿ 
ಸಮಲ್‌ದುವು ಕಟವಾಯ ಸವಿಗಳಂ (ಅನಂಪು. ೯-೧೬ ರಗಳು). ೭. ತಿದ್ದಿಕೊಳ್ಳು; 
ಸರಿಪಡಿಸಿಕೊಳ್ಳು : ಮಿಥ್ಕಾದೃಷ್ಟಿಗಳುಮಭವ್ಕರುಂ ತಮ್ಮನೆನಿತು ಸಮಜೌದೊಡಂ 
ನಡೆದೊಡಂ ಪ್ರಸಿದ್ಧರಾದೊಡಂ ನಿರಂತರಂ ಸುಖಪ್ರಾಪ್ತರಲ್ಲ (ಧರ್ಮಾಮ್ಯ. ೫-೧೭೨). 
೮. ಕಡಿ; ಕತ್ತರಿಸು: ಭುಜಾದಂಡ ಕೃಪಾಣದಿಂ ಸಮಜ್‌ ಕಂಟಕಮಂ 
(ಪಂರಾಮು. ೩-೧೪). ೯. ನಾಶಗೊಳಿಸು ; ಧ್ವಂಸಮಾಡು : ಇದಾನಲೌಪ್ಪೊನ್ಪಣ್ಣು 
ಮಹಾಪಾತಕನ್ತನ್‌ ಒಕ್ಕಲ್ಕುಲನಾ ಸಮಜುವೊನ್‌ (ಎಕ. ೫1%,ತಿರುವು. ೨೫೨-೭; 7507); 
ನಿನಗರಸ ಬಹಿರ್ಮಂಡಲಮನೆ ಸಮಜಲ್ಕಿನಿತು ಬರಿಸಮುಂ ಪೋದುವು 
(ಆದಿಪು. ೧೪-೧೫); ನೀಂ ಸಹಜಬುದ್ಧಿಯ್ಕ್ಯೆ ನಿನ್ನಂ ಸಮಲುವನೆಂಬನಾವನ್‌ 
(ಲೀಲಾವ. ೪-೩೪). ಸವರು, 2 ೯. ದುಂದುಭಿ ಶಂಬರಾಸುರಾದಿಯಾದ ನಿಶಾಚರರ 
ಸವರಿದನು (ಆನಂರಾ. ೧-೧೧-೧೯); ನನ್ನ ಮಕ್ಕಳನ್ನೆಲ್ಲಾ ಕೊಲೆಮಾಡಿ ನನ್ನ ಸಂತಾನ 
ಸವರಿದ್ದು ನಿನಗ ಒಪ್ಪಿಗೆ ಇದ್ದರೆ ನಿನ್ನ ಸಂಗಡ ನನ್ನ ಮಾತು ಇಲ್ಲ (ಮನೆಬೆ. ೨೩). 
೧೦. ನೇವರಿಸು ; ತಡವು :ಕರಿಯ ಅಜ್ಜನ ಹಸ್ತವನ್ನು ತೊಡೆಯ ಮೇಲಿರಿಸಿಕೊಂಡು 
ಸವರುತ್ತಿದ್ದ (ಕುಡಿಕ. ೧೨೧); ನನ್ನ ಕೈಗಳು ನಿನ್ನ ಮೃದುವಾದ ಕೇಶಪಾಶವನ್ನು 
ಸವರುವುದಕ್ಕಾಗಿ ತವಕಿಸುತ್ತಿವೆ (ಸೀತಾರ. ೧). ೧೧. ಬಳಿ; ಲೇಪಿಸು; ಹಚ್ಚು: 
ಮಂಚದ ಸಂದುಗಳಿಗೆ ಸೀಮೆಯೆಣ್ಣೆಯನ್ನು ಸವರಬೇಕು (ಗೃಹಎ ೧೮೭); ಕಾವಲಿಯನ್ನು 
ಒಲೆಯ ಮೇಲಿರಿಸಿ, ಒಂದು ಚಾ ಚಮಚದಷ್ಟು ತುಪ್ಪ . . . ಸವರುವುದು 
(ಅಡುಸೌ, ೯೪). ಸವಜು : ೧. ಕುರುಕ್ಷೇತ್ರದೊಳ್‌ . . . ಶವಶತದಿಂ ತೆಕ್ಕನೆ ತೀವೆ 
ರಣೋತ್ಸವದಿಂದನಿಲಸುತಂ ತಾನೆ ಸವ![ಪಾತಾಂ. ಮ]ಆ್‌ದಂ ಕೊಳ್ಳುಳಮಂ 
(ಗದಾಯು. ೭-೬೫); ಬ್ರಹ್ಮಪಾಶವೆಂಬ ಕಳನನೆ ಸವ್‌ . . . ಎನ್ನೊಡೆಯ 
ಚೆನ್ನಮಲ್ಲಿಕಾರ್ಜುನಯ್ಮ ತಲೆದೂಗಲಿಕಾಡುವೆ ನಾನು (ಮಹಾದೇ. ಬ. ೯-೧); 
ಹಾದಿಯನು ಸವೆಟ್‌ದರು ಯಮುಪುರದತ್ತ ಪಯಣಕ್ಕೆ (ಕೌಶಿರಾ. ೨೦-೧೭). 
೬, ಆಗುಳಿಸುತ ಬಾಯ ಸವಣಿಯೊಗ್ಗಿಸುತ . . . ಚತುಷ್ಟದಿ ವೇಗದಿ ನಡೆದು 
ವಾಕ್ಚಣದಿ (ಮೋಹತ. ೧೯-೧೩); ದಳ್ಳುರಿ ಕೃಷ್ಣರಾಯನ ಬಲವ ನಾಲಗೆಯಿಂದೆ 


ಸಮಖುಗೆ 


ಸವಜ್‌ತಾಹವದಿ (ಮೋಹತ. ೩೭-೫೬). ೮. ಹೆಮ್ಮರನ ಹೆಗ್ಗೊಂಬ ಮುಚ`ದನು | 


ಸವಅೌದನು ಶಾಖೋಪಶಾಖೆಗಳ (ಕುವ್ಮಾಆ. ೧-೩೦). ೯. ಅತಿಕೌತುಕಮೆನೆ 

ಸವಅತೊಡಗಿದಂ ತದ್ದಲಮಂ (ಉದ್ದಟ. ೪-೭೬); ವಿಗಡನಕ್ರನ ಚಕ್ರದಿ ಸವಟ್‌ದ 

ಹಗರಣದಾಟವನೆಲ್ಲಿ ಕಲಿತೆಯ್ಮ (ಪುರಂದ. ೧-೪೯೬-೭). ೧೦. ಸೈರಿಸುವುದೆನುತವೆ 
ಸವಜೌಗನು ತಲೆಯ (ನಿಭಾಗ. ೬-೧೬-೨೮). ೧೧. ಎಳೆಯ ಮನಕೆ ಸವಲುವೆ 

ಪೊಲೆಯಾ (ಆನಂಪು. ೧೧-೪೮). 
ಸಮಲ್‌ಕೊಳ್‌, ಸವರಿಕೊಳ್ಳು ಎ ೧. ನಯವಾಗು; ನಾಜೂಕಾಗು: ಇದೇನ್ನುಡಿ 

ಗಳೊ ಸಮಟ್‌ಕೊಂಡ ನುಡಿಗಳೊ ನಿನ್ನಾ (ಆದಿಪು. ೧೪-೬೪). ಪಿ. ನೀವಿಕೊಳ್ಳು; 

ನೇವರಿಸಿಕೊಳ್ಳು : ತನ್ನ ಬಿಳುಪಾದ ಗಡ್ಡವನ್ನು ಸ್ವಲ್ಪ ಸವರಿಕೊಳ್ಳುತ್ತಾ... ಧೂಮ 

ಪಾನಾಸಕ್ತನಾದನು (ದೌಲತ್‌. ೭). 

(ದೇ. ॥ ತೆಲು. ಚಮುರು, ಚೆಮರು, ಜವರು; ಕೋತ. ಚವ್ರ್‌] 
ಸಮಲುಗೆ (ನಾ). ಅಲಂಕಾರ ; ಶೃಂಗಾರ : ಸಮಜುಗೆಯಿಲ್ಲದ (ಮುಅ/ಕಮುಮ 
ಮರ್ದಿರೆ ಕೆಯ್ಸೆಯ್ಯದೊಪ್ಪುವಂದಮುಂ . . . ಸೊಗಯಿಸುಗುಂ (ಕಎರಾ. ೩-೧೬೯). 
[ಸಮಜು + - ಗೆ] ` 
ಸಮಾಂತರ (ನಾ). ಸಮವಾಗಿರುವ ದೂರ,- ಅಂತರ : ವಿಷುವದ್ವತ್ರ್ತದ 
ಸಮತಳಕ್ಕೆ ಸಮಾಂತರವಾಗಿ ಸುತ್ತುವಂತೆ ಅಳವಡಿಸಿರುವ ದೂರದರ್ಶಿಗಳು 
(ಶಿಲ್ಪನಾ. ೧೦೦); ಹಲಗೆಗಳೆರಡೂ ಎಲ್ಲ ಕಡೆಯಲ್ಲಿಯೂ ಸಮಾಂತರದಲ್ಲಿರಬೇಕು 
(ಹಸುಹೊ. ೩೨೮). [ಸಂ.] 

ಸಮಾಂಸಮಾನೆ (ನಾ). ಪ್ರತಿವರ್ಷವೂ ಕರುಹಾಕುವ ಹಸು; ವರ್ಷಗಂದಿ: 
`'ಅನುವರ್ಷಂ ತಪ್ಪದೆ (ತಾಂ) ತೆನೆಯಪ್ಪುದೆ ದಲ್‌ ಸಮಾಂಸಮಿನೆಯೆನಿಕ್ಕುಂ'' 

(ಸಂ. ಸಮಾಂಸಮಾನಾ। 

ಸಮಾಕರ್ಣಿತ (ಗು). ಚೆನ್ನಾಗಿ ಕೇಳಿದ : ಭರತೇಶ್ವರಂ ತಾನುಂ ಮುನ್ನೆ 
ಭಟ್ಟಾರಕರ ಸಮಕ್ಷದೊಳ್‌ ಸಮಾಕರ್ಣಿತೋಪಾಸಕಾಧ್ಯಯನನಪ್ಪುದಟ್‌ಂದಂ 
(ಆದಿವು. ೧೫-೧೩ ವ). [ಸಂ.] 

ಸಮಾಕಲಿತ (ಗು). ೧. ಬಂಧಿಸಿದ ; ಕಟ್ಟಿದ : ಶಿವಶರಣಯುಗಸಮಾಕಲಿತಾಂತರಂಗಂ 
(ಕಬ್ಬಕ್ಕಿ ೨. (ನಾ). ೨. ಆಕ್ರಮಿಸಲ್ಪಟ್ಟುದು; ಆಕ್ರಮಣಗೊಂಡುದು: 
ಲಲಿತಲಾವಣ್ಮದುರಗಾಂಗನೆಯರಿಂ ಸಮಾಕ (ಪಾಕಾಂ. ಕು]ಲಿತಮಾಗಿಹ ಭೋಗವತಿಯ 
ನದಿಯಿಂದೆ . .. ಪಾತಾಳಕ್ಕೆ ಪುಂಡರೀಕಂ ಬಂದನು (ಜೈಮಿಧಾ. ೨೪-೧೩). ಸಂ] 

ಸಮಾಕಾರ (ನಾ). ಒಂದೇ ಹೋಲಿಕೆಯುಳ್ಳ ರೂಪ; ಸಮಾನವಾದ 
ಆಕಾರ: ಆ ಕನ್ನೆಯಂ ಮಾಡಿದನೀಗಳ್‌ ಸ್ಟೇಚೈೆಯಿಂದಿರ್ದವನಿಪತಿಗಳೊಳ್‌ 
ಕಾಮಸಂತಾಪಮಂ ಕೂಡಿದನಾದಂ ತತ್ಪಿತೃದ್ವಂದ್ವದ ಮನಕೆ ಸಮಾಕಾರಸಂಪದ್ವರಾ 
ಲಾಭದುರಂತೋದ್ವೇಗಮಂ ನೀಡಿದಂ . . 

[ಸಂ.1 

ಸಮಾಕೀರ್ಣ (ನಾ). ತುಂಬಿದುದು; ಹರಡಿದುದು : ಈ ಉತ್ಸವಕಾಲದಲ್ಲಿ 

ವಾರಣಾವತವು ವಿವಿಧರತ್ನಗಳಿಂದ ಸಮಾಕೀರ್ಣವಾಗಿ . . . ಮೆರೆಯುತ್ತಿರುವುದು 
(ಭೀಷ್ಮಚ. ೭೧). [ಸಂ.) 

' ಸಮಾಕೃಪ್ಪ (ಗು). ಎಳೆಯಲ್ಪಟ್ಟ ; ಆಕರ್ಷಿಸಿದ : ನಿಜವದನತನುಸಹಜಸೌರಭ್ಮ 
ಸಮಾಕೃಷ್ಟ ಮದವದಳಿಪರಿಸರಣಕರಣಚರಣಚರಕರಪರಿವೀಜ್ಯಮಾನಧವಳ ಚಾಮರ 
ಜನಿತ ಪವನ (ರಾಜಶೇ. ೧೦-೧೫ ವ). (ಸಂ.] 

ಸಮಾಖ್ಯೆ (ನಾ). ೧. ಹೆಸರು; ಅಭಿಧಾನ : ಮನ್ಮಥಂ ಸ್ತುತಿಯಿಸಿ ಮಾಮರಕ್ಕೆ 
ಕುಜರಾಜ ಸಮಾಖ್ಯೆಯನಿತ್ತನಟ್ತ್‌ಯಿಂ (ಚಂದ್ರಷ. ೩-೪೬); ಮಧುಮಿತ್ರತೆ ವಚನ 
ದೊಳಿರೆ ಕಾಂತಾತತಿ ಪಡೆಯದೆ ಕಾಮಿನೀಸಮಾಖ್ಕೆಯನಿಳೆಯೊಳ್‌ (ರಾಜಶೇ. ೧೨-೫೪). 
ಪಿ. ಕೀರ್ತಿ ; ಯಶಸ್ಸು. (ಸಂ. ಸಮಾಖ್ಯಾ) 

ಸಮಾಗತ (ಗು). ೧. ಒಟ್ಟಾಗಿ ಬಂದ,- ಸೇರಿದ. ೨. ಉಂಟಾದ; ಪ್ರಾಪ್ತವಾದ : 
ನಿಮನಿಮಗೆ ಮುಂಕೊಂಡು ವಂಶಕ್ರಮಸಮಾಗತಕೀರ್ತಿಸತಿಯಲಿ ಮಮತೆಗಳ 
ನೆವ್‌ ಮಾಡಿ (ಕುವ್ಮಾದ್ರೋ. ೧೫-೩೫). [ಸಂ.1 


ಓಒದನ್ಟುಕೋ. ೯೦-೮). 


. ಪದ್ಮಸದ್ಮಂ (ಚಂದ್ರಪು. ೫-೯೭). 


೮೩೫೦ 


15 


20 


25 


35 


45 


ಸಮಾಜಕಂಟಕ 


ಸಮಾಗಮ (ನಾ). ೧. ಸೇರಿಕೆ; ಸಂಯೋಗ : ವ್ಯಾಸಮುನಿಪ್ರಣೂತಕೃತಿಯಂ 
ಸಲೆ ಪೇಟ್ಹು ಪೊದ(ಟ್ಟ] ಸತ್ಕವಿವ್ಕಾಸಸಮಾಗಮಾನ್ರಿತಮನಾದಿಪುರಾಣಮನೆಯ್ದೆ 
ಪೇಟ್ಡು ವಾಕ್ಟೀಸುಭಗಂ (ಪಂಪಭಾ. ೧೪-೬೨); ಆವ ಭವದಲಿ ನಿಮ್ಮ ರಾಜ್ಕವದಾವ 
ಭವದಲಿ ಪುತ್ರಮಿತ್ರರದಾವ ಜನ್ಮಂಗಳ ಸಮಾಗಮ ನಿಮ್ಮ ರಾಣಿಯರು 
(ಕುವ್ಮಾಗ. . ೧-೨೨). ೨. ಒಬ್ಬರನ್ನೊಬ್ಬರು ಸಂಧಿಸುವುದು; ಬೇಟಿ ; ಮಿಲನ; 
ಅವರಿಬ್ಬರ ಸಮಾಗಮವಾಗಿ ಎಷ್ಟೋ ವರ್ಷಗಳಾಗಿವೆ (ರೂ). ೩.(ಕಾಮಶಾ। 
ಕೂಟ; ಸಂಭೋಗ : ಅಂತು ಬಂದ ಮಟ್‌ಗಾಲಮಂ ಬಗೆಯದೆ . , , 
ಕಾದಂಬರೀಸಮಾಗಮೌತ್ಸುಕ್ಕದೊಳಮೆಲ್ಲಿಯುಂ ತಡೆಯದೆ . ಬರ್ಪಿನಂ 
(ಕಾದಂಉ . ೫೬೫); ಬಗೆಯೊಳ್‌ ಪೊಣ್ಮುವಲಂಪು ಕಾತರತೆಯಂ ತಂದೀಯೆ . , , 
ನೆರೆದರ್‌ ಮನಂ ತಣಿವಿನಂ ನಾನಾರತಪ್ರೌಢಿಯಿಂ - ಇದು ಮಧ್ಮ ಸಮಾಗಮಂ 
(ಕಾವ್ಕಾವ. ೮೦೧). ೪. [ಜ್ಕೋತಿ] ಗ್ರಹಗಳು ಒಂದೆಡೆ ಸೇರುವುದು; 
ಗ್ರಹಕೂಟ. [0.1 

ಸಮಾಗಮನ (ನಾ). ವ ಸಮಾಗಮ ೩: ಮದೀಯ ಸಮಾಹಿತಮುಂ 
ಕಾದಂಬರಿಯ `ಮನಃಪ್ರಿಯಸಮಾಗಮನನಿರ್ವೃತ್ತಿಯುಂ ಸಮನಿಸಿತಿಲ್ಲೆಂದು ಮನಂ 
ನೊಂದು (ಕಾದಂಉ. ೫೪೬). [ಸಂ.) 

ಸಮಾಗ್ನಿ (ನಾ). ಜಠರಾಗ್ನಿಯ ನಾಲ್ಕು ಸ್ಥಿತಿಗಳಲ್ಲಿ ಒಂದು; ವಾತ, 
ಪಿತ್ತ, ಶ್ಲೇಷ್ಠಗಳಿಂದ ಉಂಟಾಗುವ ದೋಷ ,- ವಿಕಾರ: ದೇಹದಲ್ಲಿ 
ಜಠರಾಗ್ನಿಯು ನಾಲ್ಕುತೆರನಾಗಿರುವುದೆಂತೆಂದೊಡೆ - ಮಂದಾಗ್ನಿ, ತೀಕ್ಷ್ಣ್ಠಾಗ್ನಿ, 
ವಿಷಮಾಗ್ನಿ, ಸಮಾಗ್ನಿಯೆಂಬ ನಾಲ್ಕುವಿಧವಾದ ಅಗ್ನಿಗಳಲ್ಲಿ . . . ವಾತಪಿತ್ತಶ್ಲೇಷ್ಮ 
ಗಳಿಂದ ಸಮಾಗ್ನಿಯು ಉಂಟಾಗಿರುವುದು (ಸಮ ೧).  [೫ಂ.) 

ಸಮಾಘಾತ (ನಾ). ೧. ಕೊಲ್ಲುವುದು ; ವಧಿಸುವುದು. ೨. ಯುದ್ಧ; ಕದನ: 
""ಸಂಗ್ರಾಮಃ . . . ಸಮಾಘಾತಃ . . , ವಿಗ್ರಹಃ - ಈ ೩೫ ಕಾಳೆಗಂ`" (ಹಲಾಯು. 
೭೫-೩೦೦). [ಸಂ.] 

ಸಮಾಚರಣ (ನಾ). ಅನುಸರಿಸುವಿಕೆ; ಆಚರಣೆ :: ಭವಿಜನಸಮಾಚರಣ 
ಸಂಭಾಷಣಸದಾಸಂಸರ್ಗದೂರಕರು (ಬಸಪು. ೬-೧೬). [ಸಂ.1 

ಸಮಾಚರಿಸು (ಕ್ರಿ). ಚೆನ್ನಾಗಿ ಆಚರಿಸು: ಇಂತಭ್ಯ್ಮಂತರತಪದೊಳಂತರಂಗ 
ಸಂಶುದ್ಧನಾಗಿ ಸಮಾಚರಿಸಿ (ನಮೂ. ೪-೨೦ ವು. [ಸಮಾಚರಣ 4 - ಇಸು] 

ಸಮಾಚಾರ (ನಾ). ೧. ವಿಷಯ; ಸಂಗತಿ; ಸುದ್ದಿ: ಈ ನಾಯಿಯ 
ಸಮಾಚಾರವನ್ನೆಲ್ಲಾ ಮುಂದಿನ ಬೇಸಿಗೆಗೆ ಇಟ್ಟುಕೊಳ್ಳೋಣ (ಶಾಲೆಮ. ೨೦೦); 
ಮಹಾದೇವಯ್ಕನವರು ಬೇನೆಯಿಂದ ಪೀಡಿತರಾಗಿ ಹಾಸಿಗೆಹಿಡಿದಿರುವರೆಂಬ 
ಸಮಾಚಾರವನ್ನು ಕೇಳಿದ ಬಳಿಕಂತೂ ಅನೇಕ ವಿದ್ಯಾರ್ಥಿಗಳು ದುಗುಡ ತುಂಬಿದರು 
(ರಂಗರೋ. ೧೬೬). ವಿ. ಸರಿಯಾದ ನಡವಳಿಕೆ ; ಸದ್ವರ್ತನೆ. 

(ಸಂ. (ಸಂ 3- ಅಚಾರ; ಸಮ 4 ಆಚಾರ)] 

ಸಮಾಜ (ನಾ). ೧. ಗುಂಪು ; ಸಮೂಹ : ಪರಿಮಿತಾಮರೇಂದ್ರಸಮಾಜಂಬೆರಸು 
ರಾಜಭವನಮಂ ಪೊಕ್ಕು (ಆದಿಪು. ೭-೧೦೯ ಮ). ೨. ರಾಶಿ; ಒಟ್ಟಿಲು : ಪುಣ್ಮ 
ಶೈಲಪುಣ್ಮಹ್ರದಸಮಾಜವಿಬ್ರಾಜಿತಮುಂ . . . ಎನಿಸಿದ ಭರತಕ್ಷೇತ್ರದ ಮಧ್ಮದೊಳ್‌ 
ಮಧ್ಯದೇಶಮುಂಟು (ಜಗವಿ. ೨-೧ ವ); ಸಮುಲ್ಲಸಿತ ನವಾಂಕುರವ್ರಜಮೊ 
ಚಂಚುಸಮಾಜಮೊ ಪೇಟ್‌ (ಕುಸುಮಾ. ೯-೫೭). ೩. ಸಭೆ; ಗೋಷ್ಠಿ. ೪. ಸಂಘ; 
ಸಂಸ್ಥೆ : ಪ್ರಾರಂಭೋತ್ಸವದ ದಿನ ಸಮಾಜದ ಎಲ್ಲ ಸದಸ್ಯರಿಗೆ ಒಂದೊಂದು ಪ್ಲೇಟು ' 
ಆಯಿಸ್ಟ್ರೀಮು ಪುಕ್ಕಟೆಯಾಗಿ ದೊರೆಯಬೇಕೆಂದು ಗೊತ್ತಾಗಿದ್ದಿತು (ಸಮಜೀ. ೭೬೩). 
೫. ಕೂಡಿ ಬಾಳುವುದು; ಸಾಂಫಿಕಜೀವನ : ಸಮಾಜಬಲವೇ ಬಲವಲ್ಲದೆ 
ಧರ್ಮಬಲವೆಲ್ಲಿಯದು! (ಭಕ್ತಿಬ. ೪೮); ಮನುಷ್ಯಸಮಾಜವು ಎಲ್ಲಿಯೋ ಒಂದಲ್ಲ 
ಒಂದು ಕಡೆ ತಪ್ಪು ಮಾಡಿರಲೇಬೇಕೆಂದು ಅನಿಸುತ್ತದೆ (ಬಾಣಅ. ೨೭). [ಸಂ.] ' 

ಸಮಾಜಕಂಟಕ (ನಾ). ೧. ಸಮಾಜಕ್ಕೆ ಅಹಿತವಾದುದು; ಸಮಾಜಕ್ಕೆ 
ಕೇಡುಂಟುಮಾಡುವಂಢದು: ಸಮಾಜಕಂಟಕವಾದ ಇಂಥ ಅಪರಾಧಗಳ 
"ಅಪಾಯವನ್ನು ನೀವೀಗ ಗ್ರಹಿಸಬೇಕಾಗಿದೆ (ಪುನರು. ೯೪). ೨. ಸಮಾಜಕ್ಕೆ ಕೇಡು 


ಸಮಾಜಕಲ್ಯಾಣ 


ಬಗೆಯುವವನು : ಸಮಾಜಕಂಟಕರಿಂದ ದೇಶದ ಪರಿಸ್ಥಿತಿ ಹದಗೆಡುತ್ತಿದೆ (ರೂಢಿ). | 
(೦. | 
ಸಮಾಜಕಲ್ಯಾಣ (ನಾ). ಸಮೂಹಜೀವನದ ಏಳಿಗೆ, 
ಸಮಾಜಕಲ್ಮಾಣವು ಅರ್ಥಶಾಸ್ತ್ರಕ್ಕೆ ಮುಖ್ಯಲಕ್ಷ ವೇ ಹೊರತು ಅರ್ಥಕಲ್ಪನೆಯಲ್ಲ 
(ಭಾರದ. ೩೫೦). ([ಸಂ.1 5 
ಸಮಾಜಘಾತುಕ (ನಾ). ಎ ಸಮಾಜಕಂಟಕ ೨ : ಸಮಾಜಘಾತುಕರಿಗೆ ತಕ್ಕ | 
ಶಿಕ್ಷೆಯಾಗಲೇಬೇಕು (ರೂಢಿ). ([ಸಂ.) | 
ಸಮಾಜಜೀವಿ (ನಾ). ಸಮಾಜದಲ್ಲಿ ವಾಸಮಾಡುವವನು; ಸಾಮಾಜಕ: | 
ವಯೋಧರ್ಮುಕ್ಕನುಗುಣವಾಗಿ ನಡೆಯುವುದು ಪ್ರತಿಯೊಬ್ಬ ಸಮಾಜಜೀವಿಯ ! 
ಆದೃಕರ್ತವ್ಮ (ಪುನರು. ೬೧). (ಸಂ. ಸಮಾಜಜೀವಿನ್‌। 
ಸಮಾಜದ್ರೋಹಿ (ನಾ). ಸಮಾಜವನ್ನು ವಂಚಿಸುವ ವ್ಯಕ್ತಿ: ಅವನು ಎಶ್ವಾಸ | 
ಘಾತಕಿ. ಸಮಾಜದ್ರೋಹಿಯಾದಂತಾಯಿತು (ನವೀ. ೯೯). (ಸಂ. ಸಮಾಜದ್ರೋಹಿನ್‌] | | 
ಸಮಾಜವಾದ (ನಾ). ಒಂದು ಬಗೆಯ ರಾಜಕೀಯಸಿದ್ದಾಂತ; ವ್ಯಕ್ತಿ 
ಸ್ವಾತಂತ್ರ್ಯವು ಸಮಾಜಹಿತಕ್ಕೆ ಸಂಪೂರ್ಣವಾಗಿ ಅಧೀನವಾಗಿರಬೇಕೆಂಬ | 
ವಾದ : ಅಲ್ಲಿ ಕೆಲವೆಡೆ ಪ್ರಜಾಪ್ರಭುತ್ವದ ಗರ್ಭವನ್ನು ಸೀಳಿ ಸಮಾಜವಾದವು 
ತಲೆಯೆತ್ತಿದೆ (ನವ್ಶಕಾ. ೧೮). [ಸಂ.1 
ಸಮಾಜವಾದಿ (ನಾ). ಸಮಾಜವಾದದಲ್ಲಿ ನಂಬಿಕೆಯಿರುವವನು : ನೆಕ್ಸುದೋವ್‌ 
ಸಮಾಜವಾದಿಯೆಂಬ . . . ಸಂಗತಿ ಆ ಹೊತ್ತಿಗಾಗಲೆ ಅವನಿಗೆ ಮನವರಿಕೆಯಾಗಿತ್ತು 
(ಪುನರು. ೪೨೫). (ಸಂ. ಸಮಾಜವಾದಿನ್‌] 
ಸಮಾಜವೀಳ್ಯ (ನಾ). ಸಮೂಹಕ್ಕೆ ಕೊಡುವ ತಾಂಬೂಲ : ಭೋಜನಾಂತರದೆ | 20 
ಕೈತೊಳೆದು ಕರ್ಪುರದ ಸಮಾಜವೀಳ್ಕವನಿತ್ತು . . . ಅವರ ಬೀಳ್ಕೊಟ್ಟಾಗ ಸಜ್ಜೆಯ 
ರಾಜಮಂದಿರಕ್ಕೆತಂದ (60ನವಿ ೮-೯೬). [ಸಮಾಜ 4 ವೀಳ್ಕ (ಆ ವೀಳೆಯ) | 
ಸಮಾಜಶಾಸ್ತ್ರ (ನಾ). ಮನುಷ್ಯಸಮಾಜದ ಬೆಳವಣಿಗೆ ಹಾಗೂ ರೀತಿ 
ನೀತಿಗಳನ್ನು ತಿಳಿಸುವ ಶಾಸ್ತ್ರ : ಅರ್ಥಶಾಸ್ತ್ರಕ್ಕೆ ರಾಷ್ಟ್ರಶಾಸ್ತ್ರವೂ ಅಂಗ 
ವಾಗುವುವು (ಭಾರದ. ೩೫೦). 1೫0.1 25 
ಕಮಾಜಸುಧಾರಕ (ನಾ). ಸುತ್ತಲ ಪರಿಸರ ಹಾಗೂ ಅದರ ರೀತಿನೀತಿಗಳನ್ನು | 


ಸುಧಾರಿಸುವವನು : ರಾಜಾರಾಮಮೋಹನರಾಯ, ಮಸಮಂದಸನನ ಯಂದ 
ಸಮಾಜಸುಧಾರಕರು . . . ಭಗವದ್ಗೀತೆಯಿಂದ ಸ್ಫೂರ್ತಿ ಪಡೆದಿದ್ದಾರೆ | 
(ಧರ್ಮಸಾ. ೧೨೭). (೫0. 


ಸಮಾಜಸುಧಾರಣೆ (ನಾ). ಸುತ್ತಲ ಪರಿಸ 
ಸುಧಾರಿಸುವುದು : ರಾಮಾನುಜರು ಹಾಗೂ ಏಕನಾಥರು ಸಮಾಜಸುಧಾರಣೆ | 
ಯನ್ನು ಕೈಕೊಂಡರು (ಛರ್ಮಸಾ. ೧೫೧). (ಸಂ. ಸಮಾಜಸುಧಾರಣ। | | 
ಸಮಾಧಾನ (ನಾ). ೧. ಮನಸ್ಸಿನ ಶಾಂತಿ; ನೆಮ್ಮದಿ : ಕಾಮಕ್ರೋಧಾದಿ | 
ಕಲುಷಮಾಗದೆ ಸಾತ್ವಿಕಮಾದ ಚಿತ್ತಸ್ತೈರ್ಯವೇ ಸಮಾಧಾನವಾಗಿರುವುದು | | 
ತಿಂಗಳಾರಕೆ ಬಹೆನೆಂಬ ಭಾಷೆಯಂ ಭಾವಿಸುತೆ ಭಾಮಿನಿ | 35 
ಸಮಾಧಾನಬುದ್ದಿಯಿಂ ಮೇಲೇಳುತಲ್ಲಿಂ ನಡೆದು (ಚತ್ರಾಂಗ. ೫೬-೧೫೩೪). ೨. ತೃಪ್ತಿ; | 
ತಣಿವು : ಸತ್ಯವಿದೆ ಸಮಾಧಾನವಿದೆ ಮನಕ್ಕೆ ಬಾರದಿದೇನಯ್ಕಾ (ಬಸವ. ೯೧೬; | 
ವರಸಮಾಧಾನದಲಿ ಕೈತೊಳಿದುರವಣಿಪ ತೇಗಿನ ತರಂಗದ ಪರಬಲಾಂತಕನೆದ್ದು | 
ನಿಂದನು ಸಿಂಹನಾದದಲಿ (ಕುವ್ಮಾಆ. ೧೦-೩೪). ೩. ತಾಳೆ ಡಿ ಸಹನೆ : ಈ ಪ್ರಾಣಿಗೆ 
ಸಮಾಧಾನವೆಂಬುದೇ ಇರಲಿಲ್ಲ (ದೀಪಹ. ॥, ೧೧೩). ೪. ಯಾವುದಾದರೂ ಒಂದೇ | 4 
ವಿಷಯದ ಬಗ್ಗೆ ಮನಸ್ಸನ್ನು ಕೇಂದ್ರೀಕರಿಸುವುದು; ಚಿತ್ತೈಕಾಗ್ರತೆ; 
ಸಮಾದಿಸ್ಥಿತಿ : ಸಮಾಢಾನವೆಂದರೆ ವೇದಾಂತಶ್ರವಣದಲ್ಲಿಯೆ ಮನಸ್ಸು 
ನಿಲ್ಲಿಸೋಣ (ಈಶ್ವಸ್ಥ. ೯-೧೦). “ಯೋಗಸಮಾಧಾನ' ಪರಾ. ೫. (ಆಕ್ಷೇಪಣೆಗೆ 
ಕೊಡುವ) ಉತ್ತರ ; ವಿವರಣೆ. 
ಸಮಾಧಾನ ಕೇಳು ಎ ವಿವರಣೆಯನ್ನು ಕೇಳು : ಅವನಿಂದಾಗಿರುವ ತಪ್ಪಿಗೆ | 45 
ಸಮಾಧಾನ ಕೇಳಬೇಕು (ರೂಢಿ). ಸಮಾಧಾನ ಹೇಳು - ೧. ದುಃಖ, ಕೋಪ 


(ವಿವೇಕ. ೧೫); 


_ ಅನನ: 


ಸಮಾಧಿನಿಷ್ಕ 


ಮುಂತಾದುವುಗಳನ್ನು ಉಪಶಮನಮಾಡು : ಅವರ ದುಃಖಕ್ಕೆ ಸಮಾಧಾನ 

ಹೇಳುವುದಕ್ಕೂ ತೋರುತ್ತಿಲ್ಲ (ರೂಡ). ೨. ವಿವರಣೆ ನೀಡು ; ಸ್ಪಷ್ಟೀಕರಿಸು 

ನೀನು ಮಾಡಿರುವ ತಪ್ಪಿಗೆ ಒಂದು ವಾರದೊಳಗೆ ಸಮಾಧಾನ ಹೇಳಬೇಕು (ರೂಢಿ). 
[ಸಂ.) 


ಸಮಾಧಾನಕರ (ಗು). ತೃಪ್ತಿ ಯನ್ನುಂಟುಮಾಡುವ: ಕೆಲವೊಮ್ಮೆ ನಿಮಗೆ 


ಸಮಾಧಾನಕರ ಫಲಿತಾಂಶ ದೊರಕದಿರಬಹುದು (ಆಡುಸಾ ೯೧). ಸಂ.) 


ಸಮಾಧಾನಿ (ನಾ). ಶಾಂತಮನಸ್ಸುಳ್ಳ ವಮ: ಸ್ತುತಿ ನಿಂದೆಗಳು ಬಂದರೆ 


ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು (ಮಹಾದೇ. ಬ. ೪೫-೧೦೬). 
(ಸಂ. ಸಮಾಧಾನಿನ್‌) 


10 | ಸಮಾಧಾನಿಸು (ಕ್ರಿ). ಸಂತೈಸು : ಸುಂದರಿಯನ್ನು ಸಮಾಧಾನಿಸಲು ಪ್ರಯತ್ನಿಸಿದರು 


(ಹಳ್ಳಹಾ. ೯೪); "ಮುಂದೆ ಭಗವಂತನ ಅನುಗ್ರಹದಿಂದ ಎಲ್ಲವೂ ಸುಗಮವಾಗುತ್ತದೆ' 
ಎಂದು ತಂತ್ರಿಯವರು ಗಣಪತಿಯನ್ನು ಸಮಾಧಾನಿಸಿದರು (ಪದ್ಮಸ. ೧೩೮). 
(ಸಮಾಧಾನ + - ಇಸ್ಬು। 


ಸಮಾಧಿ (ನಾ). ೧. ಯಾವುದಾದರೊಂದು ವಿಷಯವನ್ನು ಕುರಿತಂತೆ ಇರುವ 


ತನ್ಮಯತೆ; ಏಕಾಗ್ರತೆ : ಕೂಡಲಸಂಗಮದೇವನ ಬಸಿಅ ಮಧ್ಯದ ಬಯಲ 
ಸಮಾಧಿಯಲಿಕ್ಕದೆ ಕೆಟ್ಟರು (ಬಸವ. ೯೧೯ ನೋಡಿದನು ಕಣ್ಣೆಬೆಯಡದೆ" 
ಸೌಂದರ್ಯಸುಖದಿಂ ಸಮಾಧಿ ದೊರೆಕೊಂಡನೋಲ್‌ ! (ಶ್ರೀರಾಮ. ೫೫-೩೯). 
೨. ತಪಸ್ಸು. ೩. ಹೆಣವನ್ನು ಹೂಳುವ ಸ್ಥಳ ಮತ್ತು ಆ ಸ್ಥಳದ ಮೇಲೆ 
ಕಟ್ಟುವ ಸ್ಮಾರಕ : ರಣಪಾರರಾ ಮಣಲೆಯರಸರಾ ಸಮಾಧಿಯೆ ಸಮಾಧಿ 
(ಎಕೆ. ೫11. ಶಿರುಮ. ೨೫೩-೪; ಸು. 800); ನನ್ನ ಸಮಾಧಿ ವೀರನಂದಿಯ ಪಕ್ಕದಲ್ಲಿಯೇ 
ಆಗಬೇಕು (ಬಳುವ. ೨೦೪). ೪. ಕೆಲವು ಯತಿಗಳನ್ನು , ಜೀವಂತವಿರುವಾಗಲೇ 
ಕುಳಿತಿರುವ ಭಂಗಿಯಲ್ಲಿರುವಂತೆ ಹೂಳುವ ಒಂದು ಸಂಸ್ಕಾರ ಮತ್ತು 
ಹಾಗೆ ಹೂಳಿದ ನಂತರ ಆ ಸ್ಥಳದಲ್ಲಿ ಕಟ್ಟುವ ಬೃಂದಾವನ : ಅವರೋ 
ಸಮಾಧಿಯಲ್ಲಿರುವ ಯತಿಗಳು? (6ಭವಿ. ೩೬೫). ೫. [ಕಾವ್ಯಮಾ! ಹತ್ತುಬಗೆಯ 
ಕಾವ್ಮಗುಣಗಳಲ್ಲಿ ಒಂದು; ಒಂದರ ಧರ್ಮವನ್ನು ಇನ್ನೊಂದರಲ್ಲಿ 
ಆರೋಪಿಸಿಕೊಂಡು ಹೇಳುವುದು: ಪೆಅವಲ ಧರ್ಮಂಗಳನೇತೆಅದಿಂದಂ 
ತಂದು ಪೆಅವಚೌೊಳ್‌ ಪತ್ತಿಸಿ ಕಣ್ಣೆಲ್‌ಯೆ ಚತುರೋಕ್ತಿ ಕೃತಿಯೊಳ್‌ ನೆಣ್‌ದಿರೆ 
ಪೇಟ್ಟುದು ಸಮಾಧಿಯೆನೆ ಪೆಸರ್ವಡೆಗುಂ, (ಕಾವ್ಮಾವ. ೫೧೯); ಒಂದಜ ಧರ್ಮ 
ಮನೊಂದಕ್ಕಂದಂಬಡಿಪುದೆ ಸಮಾಧಿ (ಉದಯಾ. ೫); ಶ್ಲೇಷ . . . ಓಜಸ್ಸು, 
ಕಾಂತಿ, ಸಮಾಧಿ - ಈ ಹತ್ತುಗುಣಗಳೇ ವೈದರ್ಭಮಾರ್ಗದ ""ಪ್ರಾಣ'' ( ಭಾರಮಿ. ೨೯). 
೬. [ಯೋಗ] ಯೋಗದ ಎಂಟನೆಯ ಹಾಗೂ ಕಡೆಯ ಅವಸ್ತೆ ; ಮನಸ್ಸನ್ನು 
ಪರಬ್ರಹ್ಮದಲ್ಲಿ ಐಕ್ಕಗೊಳಿಸುವುದು: ಸಮುಪಾತ್ತಸತ್ತಪೋವಿಘ್ನಸಂರೋಧಿ 
ಯಪ್ಪ ಸಮಾಧಿಯುಂ (ಚಂದ್ರಪು ೧೧-೨೨ ವ); ಶ್ರುತಿಗಳ ಸರಾಗದ ಬಳಕೆಯಿವು 
ಮುನಿಗಳ ಸಮಾಧಿಗಳಾದಿಯಿವು . . . ಶಿವಯೆನುತ ಪದನಳಿನಯುಗಳದಲೊಡಲ 
ನೀಡಾಡಿದನು (ಕುವ್ಮಾಉ. ೮-೧೦). ಷಿ. (ಜೈನ ಷೋಡಶಭಾವನೆಗಳಲ್ಲಿ 
ಒಂದು; ಸಲ್ಲೇಖನವಿಧಿಯಿಂದ ಶರೀರತ್ಕಾಗಮಾಡುವುದು: ಸಮಾಧಿ 
ವೈಯಾಪೃತ್ಕಕರಣಂ . . . ಪ್ರವಚನವತ್ಸಳತ್ವಮೆಂಬ ಷೋಡಶಬಭಾವನೆಗಳೊಳ್‌ 
(ಚಾವುಂಪು. ೨೪೧); ಜಕ್ಕಲೆ ಮಹಾಸತಿ ಚಿತ್ತಮನಾಪ್ತತತ್ವದೊಳ್‌ ನಿಚೆಸಿ ಸಮಾಧಿಯಿಂ 
ನೆಜೆಯೆ ಸಾಧಿಸಿದಳ್‌ ಸುರಲೋಕಸೌಖ್ಯಮಂ (ಎಕ. ೪॥, 
(ಸಂ. 


ಶಿಕಾರಿ. ೧೯೬-೮ ; 1212). 


ಸಮಾಧಿಧ್ಯಾನ (ನಾ). ಏಕಾಗ್ರಚಿತ್ತದಿಂದ ಮಾಡುವ ಧ್ಯಾನ : ಜಪಾನುಷ್ಠಾನ 


ಬಿಡೆ ಬೆವರಿತು ಸಮಾಧಿಧ್ಯಾನ ಸೀಕರಿಯಾಯ್ತು ಸಾರವಿಚಾರಶಮಸಹಿತ 


(ಕುವ್ಮಾಅ. ೫-೧೨). |ಸಂ.] 


ಸಮಾಧಿನಿಷ್ಠ (ನಾ). [ಯೋಗ] ಮನಸ್ಸನ್ನು ಪರಬ್ರಹ್ಮದಲ್ಲಿ ಐಕ್ಕಗೊಳಿಸಿ 


ದವನು : ಬ್ರಹ್ಮಸ್ವರೂಪವ ತಿಳಿದಂಥಾವನು ಸಮಾಧಿನಿಷ್ಠ (ಉತ್ತಟೀ. ೯-೧೩). 


[ಸಂ.) 


ಸಮಾಧಿಮರಣ ೮೩೫೨ ಸಮಾಯೋಗ 


ಸಮಾಧಿಮರಣ (ನಾ). [ಜೈನ] ಮನಶ್ಶಾಂತಿಯಿಂದ ಶರೀರತ್ಕಾಗ | isa (ನಾ). ಸರಿಸಮಾನವಾದ ವ್ಯಕ್ತಿ' : ಅಧಿಕಾರಿಗಳೊಡನೆಯಾಗಲಿ 
ಮಾಡುವುದು: ಸಮಾಧಿಮರಣದಿಂದೀಶಾನಕಲ್ಪದೊಳ್‌ ಕನಕಪ್ರಭನೆಂಬೊಂ ಅಥವಾ ತನ್ನ ಸಮಾನಸ್ಮಂಧರೊಡನೆಯಾಗಲಿ ಅವನಿಗೆ ಹೆಚ್ಚು ಬಳಕೆ ಇರಲಿಲ್ಲ 
ದೇವನಾಗಿ ಬಂದಿಲ್ಲಿ ಪುಟ್ಟಿ (ಶಾಂತಿಪು. ೯-೧೪ ವ); ದೊರೆಕೊಳೆ ಸಮಾಧಿಮರಣಂ (ಮಲೆನಾ. ೧೨೭). [ಸಂ.1 
ಚರಣಾಯುಧಯುಗಳಮಬ್‌ದು (ಯಶೋಟ, ೪-೩೯). 1ಸಂ.1 | | ಸಮಾನಸ್ಸ (ನಾ). ಸರಿಸಮಾನವಾದವನು; ಸರೀಕ : ಸಮಾನಸ್ಥರಲ್ಲಿ ವೈಮನಸ್ಕ 
ಸಮಾಧಿಯೋಗ (ನಾ). ಇಹಲೋಕದ ವ್ಯಾಪಾರವನ್ನು ತ್ಯಜಿಸಿ ಮೋಕ್ಷ | $, ವಎರಬಾರದು (ರೂಢ). [ಸಂ.] 
ಮಾರ್ಗವನ್ನು ಪಡೆಯುವುದು : ಈ ದುರಾಗ್ರಹ ನಿಲಲಿ ಹಾಯಿಕು ಕೈದುವನು | | ಸಮಾನಾಂತರ (ನಾ). ಒಂದೇ ಸಮವಾಗಿರುವ ದೂರ ,- ಅಂತರ: 


`ಸುಸಮಾಧಿಯೋಗದಲೈದು ನಿಜವನು (ಕುವ್ಕಾದ್ರೋ. ೧೮-೫೮). (ಸಂ. ಪ್ರತಿಯೊಂದು ಹಜಾರವನ್ನೂ ಮೂರು ಸಮಾನಾಂತರವುಳ್ಳ ಗೋಡೆಗಳಿಂದ ನಾಲ್ಕು 
ಸಮಾಧಿವಿಧಿ (ನಾ). ಎ ಸಮಾಧಿಮರಣ : ಏಂ ಸಮಾಧಿವಿಧಿಯಂ ನೆಟೆ ಸಣ್ಣಭಾಗಗಳನ್ನಾಗಿ ವಿಂಗಡಿಸಲಾಗಿದೆ (ಭಾರದ. ೪೯೬). [ಸಂ.] 

ತಾಳ್ವಿದನೋ ಮಹಾಬಲಂ (ಆದಿಪು. ೨-೬೦); ತಪಶ್ಚರಣನಿರತರಾಗಿ ಸಮಾಧಿವಿಧಿಯಿಂ | | ಸಮಾನಾಧಿಕರಣ (ನಾ). [ವ್ಮಾಕ] ಒಂದೇ ವಿಭಕ್ತಿಯಲ್ಲಿ ಪದಗಳು ಇರುವಿಕೆ; 

ಎಗ್ರಹಮನುಬ್‌ದು (ಪಂರಾಮಾ. ೬-೫೭ ವ). |ಸಂ.1 110 ಲಿಂಗ, ವಚನ, ವಿಭಕ್ತಿ ಮೊದಲಾದುವುಗಳಲ್ಲಿ ಪದಗಳಿಗೆ ಇರುವ 
ಸಮಾಧಿಸ್ಥ (ಗು). ೧. ಧ್ಯಾನದಲ್ಲಿ ನಿರತವಾದ. (ನಾ). ೨. ಧ್ಯಾನದಲ್ಲಿ | | ಹೊಂದಿಕೆ. ಸಂ] 


| ಸಮಾನೋದರ್ಯ (ನಾ). ಒಡಹುಟ್ಟಿದವನು ; ಸಹೋದರ 


[| 
|... ""ಸಮಾನೋದರ್ಯಃ, ಸೋದರ್ಯ; ಸಗರ್ಭಃ ಸೋದರಃ - ಈ ೪ ಒಡಹುಟ್ಟಿದಂ'' 


ನಿರತನಾಗಿರುವವನು : ಒಬ್ಬಯ್ಯಂ . . . ಶ್ರೀಶೈಲವಿಪಿನೋದಾತ್ತಭೂಮಿಯೊಳ 

ವಿರಳಸಮಾಧಿಸ್ವನಾಗಿರಲು (ಬಸಪು. ೩೪-೪). ೩. ಬೃಂದಾವನಪ್ರವೇಶ ಮಾಡಿದ 

ಯತಿ : ಶ್ವಾಸಗತಿಯನ್ನು ನಿರೋಧಿಸಿ, ಅರೆದೆರೆದ ಕಣ್ಣುಳ್ಳವರಾಗಿ, ಶ್ರೀರಾಘವೇಂದ್ರ | (ಹಲಾಯು. ೮೪-೩೫೪). (ಸಂ. 

ತೀರ್ಥ ಶ್ರೀಪಾದಂಗಳವರು ಸಮಾಧಿಸ್ತರಾದರು (ಕಭವಿ. ೩೬೦). [ಸಂ.) 35] ಸಮಾಪದಿಸು (ಕ್ರಿ). (ಬೌದ್ಧ) ಸಿದ್ಧಿಯನ್ನು ಪಡೆ : ಸಂಚ್ಲಾನಿರೋಧವ 
ಸಮಾಧಿಸ್ಥಿತಿ (ನಾ). ಚಿತ್ತ್ಯೈಕಾಗ್ರತೆ ;ತನ್ಮಯಸ್ತಿತಿ : ಸಾಧಕನು...  ಜ್ಞಾನಮಾರ್ಗ | | ಸಮಾಪದಿಸಲಾನಂದನನುರುದ್ದನೊಡನಿದೊ ಭದಂತ, ಪರಿನಿರ್ವಾಣವಯ್ದಿದಂ 

ಅಥವಾ ಸನ್ಮಾರ್ಗವನ್ನನುಸರಿಸಿ ಧ್ಯಾನೆಪೂರ್ವಕ ಸಮಾದಿಸ್ಮಿತಿಯನ್ನು ಹೊಂದಿ (ವೈಶಾಖಿ ೮೮-೬೬೪). (ಸಮಾಪದ, + - ಇಸ್ಕು) 

ಶಿವಸಾಯುಜ್ಮವನ್ನು ಹೊಂದುವನು (ಭಾರದ. ೨೧೭); ಪರಮಾತ್ಮನ ಅರಿವಾದ ಬಳಿಕ | | ಸಮಾಪನ (ನಾ). ೧. ಮುಕ್ತಾಯಗೊಳಿಸುವುದು. ೨. ಗ್ರಂಥದ ಒಂದು 

ಎಲ್ಲೆಲ್ಲಿ ಮನಸ್ಸು ಹರಿದರೆ ಅಲ್ಲಲ್ಲಿ ಸಮಾಧಿಸ್ಥಿತಿಯೊದಗುತ್ತದೆ (ಭಾವಗೀ. ಣ್‌). ಭಾಗ ; ಅಧ್ಯಾಯ. ಸಂ.) 

[ಸಂ.1 20| ಸಮಾಪ್ತ (ಗು). ೧. ಕೊನೆಗೊಂಡ ; ಮುಕ್ತಾಯವಾದ. ೨. ಪೂರ್ಣಗೊಂಡ; 

ಸಮಾನ (ಗು). ೧. ಯೋಗ್ಯ ; ತಕ್ಕ. ೨. ಒಂದೇ ಬಗೆಯ ; ಒಂದೇ ರೀತಿಯ: | | ಭರ್ತಿಯಾದ. ೩. ಮುಗಿಸಿದ ; ತೀರಿಸಿದ. 

ಅಲ್ಲಿ ಮೊದಲ ಪತ್ತಕ್ಕರಂ. ಸಮಾನಸಂಚ್ಲೆಯಂ ಪಡೆಗುಂ (ಶಮದ. ೬ ವೃತ್ತಿ. | | ಸಮಾಪ್ತವಾಗು ಎ ಕೊನೆಗೊಳ್ಳು ; ತೀರು : ಎನ್ನ ಒಡಲು ಸಮಾಪ್ತವಾಗದ 

೩. ಎಲ್ಲರಿಗೂ ಅನ್ವಯಿಸತಕ್ಕ; ಸಮವಾದ : ಕಚೇರಿಯಲ್ಲಿ ಸಮಾನ | | ಮುನ್ನ ಸವೆದಡೆ . . . ಪ್ರಮಥರುಗಳಾಣೆ (ಬಸಪು ೪-೨೯). ಸಂ.) 

ನಿಯಮಗಳನ್ನು ಪಾಲಿಸಬೇಕು (ರ). (ನಾ). ೪. ಎಣೆ; ಸಾಟಿ; ಸಮ: ಜಯ | | ಸಮಾಪ್ತಿ (ನಾ). ೧. ಕೊನೆ ; ಮುಕ್ತಾಯ : ವೃಷಭೇಂದ್ರಾವತಾರದ ಬಸವಚರಿತ ' 

ಜಯ ದೇವದೇವ ಪುರಶಾಸನಶಾಸನಶಾಸನೈಕಚಿನ್ಮಯಮಯನುತ್ಕಸಂಪದಸಮಾನ | 25, ಸಮಾಪ್ತಿಯಾ।ಶಾಶಾಂ. ಪ್ರವಾ|ಯಿತ್ತು (ಬಸಪು. ೬೧-೯೨). ೨. ಕೊನೆಗೊಂಡುದು ; 

ಸಮಾನಸಮಾನತಾಂಘ್ರಿ ಸನ್ಮಯ (ರಾಜಶೇ. ೧೩-೫೨); ಎನ್ನ ನುಡಿಸೆ ನಿನಗಿಲ್ಲ ಸಮಾನ ಮುಗಿದುದು : ವರುಷವೊಂದು ಸಮಾಪ್ತಿ ಬಳಿಕಿನೊಳರಸನಂಥ್ರಿಏಲೋಕನಾ 

(ಗಣೇಶ. ೬-೧೪೪). ೫. ಎಲ್ಲರನ್ನೂ ಎಲ್ಲವನ್ನೂ ಒಂದೇ ಭಾವದಿಂದ | ವಿಸ್ತರಣವಹುದು (ಕುವ್ಮಾಆ. ೧೯-೨೨). ೩. ಗ್ರಂಥದ ಕೊನೆಯ ಭಾಗ : ರುದ್ರ 

ಕಾಣುವಿಕೆ ; ಸಮಭಾವ : ಸಮಾನಮೆಂಬುದು ಬ್ರಾಹ್ಮಣಕ್ಷತ್ರಿಯವೈಶ್ಶಶೂದ್ರ ನಾಟಕವು ಮುಂದೆ ಹೇಳುವ ಭಾಗಗಳಿಂದ ಕೂಡಿದೆ - ಪ್ರಸ್ತಾವನೆ (Prologue), 

ಪಶುಮೃಗಪಕ್ಷಿಸರೀಸೃಪಗಳುಮಂ ಸಮಂಗಾಣ್ಪ ಧರ್ಮಂ (ಚಾಮಂಪು. ೭). | ಪ್ರಸಂಗೆ (Episode), ಸಮಾಪ್ತಿ (Ex0de) (ಅರಿಕಾ. ೯೦). [ಸಂ.) 

೬. ಶರೀರದ ಪಂಚಪ್ರಾಣವಾಯುಗಳಲ್ಲಿ ಒಂದು; ನಾಭಿಪ್ರದೇಶ | 30| ಸಮಾಷಪ್ತಿವಾಕ್ಕ (ನಾ). (ಪ್ರಾಚೀನ) ಗ್ರಂಥದ ಮುಕ್ತಾ ಯದ ಸಾಲು: 

ದಲ್ಲಿರುವ ಪ್ರಾಣವಾಯು : ಸಮಾನವಾಯುವು ನಾಭಿಸ್ಥಾನದಲ್ಲಿರ್ದು | | ಸಮಾಪ್ತಿವಾಕ್ಕಂಗಳ್‌ (ಶಮದ. ಪುಟ. ೨೯೫); ಗ್ರಂಧಾಂತ್ಮದ ಸಮಾಪ್ತಿ. ವಾಕ್ಯವು 

ಉಂಡುದಂ ನಮ್ಮ ಸ್ವಾಂಗಗಳಿಗೆ ಹಂಚುತ್ತಿಹುದು (ವಿವೇಕ ೩೨); ಪಂಚಭೂತಗಳಿಂದ | ಮ್ಮೊಮ್ಮೆ ಸಂಗ್ರಹವಾಗಿರುವುದುಂಟು (ಕುಮಾಸಾಂ. ೩೨). [೫0.] 

ಹಸ್ತಾದಿ ಪಂಚಕರ್ಮೇಂದ್ರಿಯಗಳು ಸಮುದಾಯದಿಂದ ಪ್ರಾಣಾಪಾನ ವ್ಮಾನೋದಾನ | |ಸಮಾಪ್ತಿಸು (ಕ್ರಿ). ಮುಗಿಸು ; ಕೊನೆಗಾಣಿಸು : ಅವನನ್ನು ೩೦ರಿಂದ ೪೦ರೊಳಗೆ 


ಸಮಾನಗಳೆಂಬ ಪಂಚಪ್ರಾಣಗಳು ಹುಟ್ಟುವುವು (ಹಿಂದಸಾ. ೧೯೬). |ಸಂ.] ತಮ್ಮ ಅವತಾರವನ್ನು ಸಮಾಪ್ತಿಸಿದ ಶಂಕರಾಚಾರ್ಯ, ಯೇಸುಕ್ರಿಸ್ತ ಮೊದಲಾದ 
ಸಮಾನತಳ (ನಾ). [ಚಿತ್ರಶಾ] ಚಿತ್ರವನ್ನು ಬರೆಯತಕ್ಕ ಸಮತಳವಾದ |3| ಅಲ್ಪಸಂಖ್ಯಕರಾದ ಮಹಾಪುರುಷರೊಂದಿಗೆ ಸೇರಿಸಬಹುದು (ಮೂರುಉ. ೯೨). 

ಪ್ರದೇಶ : ಕೃಶಕೋಮಳ ನಿಮ್ನಘನೋನ್ನತಪ್ರದೇಶಂಗಳನಾ ಸಮಾನತಳದಲ್ಲಿಯ | [ಸಮಾಪ್ತ 4 - ಇಸು) 

ಚಿತ್ರಕನೆಯ್ದೆ ತೋರ್ಪವೋಲ್‌ (ಪಂಪಭಾ. ೧೩-೨೧). [ಸಂ. ಸಮಾನತಲ] ಸಮಾಮ್ನಾಯ (ನಾ). ೧. ಸಂಪ್ರದಾಯ; ಪದ್ಧತಿ. ೨. ಕಂಠಪಾಠ; ಉರು; 
ಸಮಾನತೆ (ನಾ). ಸರಿಸಮವಾಗಿರುವಿಕೆ : ಲಿಂಗಾಕೃತಿಯಿಂ ಸಮಾನತೆಯದಾಗಲ್‌ ಸಂತೆಹೇಳುವುದು : ಈಶ್ವರಪ್ರಣೀತಗಳೂ ಸಮಾನಾರ್ಥಕಬೋಧಕಗಳೂ ಆದ 

ಸ್ವೇಷ್ಟಲಿಂಗಕ್ಕೆ ಪಾಮರಲಿಂಗಂಗಳನಾಹ ಕಾಣ್ಣನೆ ಸಮಭಕ್ತಂ (ಶತಕ. ೯೨-೩೧). ವೇದಾಗಮಗಳು ಸಮಾಮ್ನ್ನಾಯರೂಪವಾದ ಶ್ರುತಿಗಳೆಂಬ ಹೆಸರಿನಿಂದ ಸ್ವತಃ, 

(ಸಂ. ಸಮಾನತಾ। 40| ಪ್ರಮಾಣಗಳಾಗಿರುವುವು (ಭಾರದ. ೭೧). ೩. ಒಟ್ಟು ; ಮೊತ್ತ : ಅಕ್ಷರಸಮಾಮ್ಕಾಯ 

ಸಮಾನತ್ವ (ನಾ). ಎ ಸಮಾನತೆ : ಸಮಾಜದಲ್ಲಿ ಹೆಣ್ಣಿಗೂ ಸಮಾನತ್ವವಿರಬೇಕು | ವೆಂದರೆ ವರ್ಣಸಮಾಮ್ನಾಯವೆಂದೇ ಅರ್ಥ (ದ್ರಾಎವಿ. ೯೩). [೫ಂ.] 

(ರೂಢಿ)... |ಸಂ.) ಸಮಾಯೋಗ (ನಾ). ೧. ಸೇರಿಕೆ ; ಸಂಯೋಗ. ೨. ಸಿದ್ಧತೆ; ಸಜ್ಜು. 
ಸಮಾನವಾಯು (ನಾ). ಎ ಸಮಾನ ೬ : ಸಮಭಾತುಗಳನಜೌ್‌ತು ಅನ್ನಪಾನಾದಿಗಳ ೩. ಧನುಸ್ಸಿಗೆ ಬಾಣವನ್ನು ಹೂಡುವಿಕೆ. ೪. ಆಭರಣಗಳನ್ನು ಧರಿಸಿದವನು; 

ಪರಿಹರಿಸುವದೊಂದು ಸಮಾನವಾಯು (ಚನ್ನವ. ೬೬-೧೩); ಸಮಾನವಾಯುವೆಂದರೆ ಸಾಲಂಕೃತನಾದವನು : ಸಕಲರಾಜಲೋಕಮಂ ಬೀಡುದಾಣಂಗಳ್ಗೆ ಪೋಗಲ್ವೇಟ್ಹ ' 


ನಾಭಿಪ್ರದೇಶದಲ್ಲಿ ಇದ್ದುಕೊಂಡು ಅನ್ನಪಾನಾದಿಗಳನು ಶರೀರ ಎಲ್ಲಕ್ಕೂ ಸಮನಾಗಿ | «|  ಪನೀತಸಮಾಯೋಗನಾಗಿ ಶಯ್ಕಾತಳದೊಳ್‌ ಮೆಯ್ಮನೀಡಾಡಿ (ಕಾದಂ. ೪೫೪). 
ವ್ಯಾಪಿಸುವ ಹಾಗೆ ಮಾಡುವ ವಾಯುವು (ಈಶೃಸೃ. ೧೪-೧೪). (ಸಂ. [ಸಂ.] 


ಸಮಾರಂಭ ೮೩೫೩ ಸಮಾಶ್ರಿತ 


ಸಮಾರಂಭ (ನಾ). ೧. ಮೊದಲುಮಾಡುವಿಕೆ; ಉಪಕ್ರಮ; ಆರಂಭ. ಕ 
೨. ಏರ್ಪಾಡು ; ವ್ಯವಸ್ಥೆ. ೩. ಉತ್ಸಾಹ ; ಸಂಭ್ರಮ: ಆ ರತ್ನದ ಮಲೆ. | 
ಭೋರ್‌ಭೋರೆನೆ ಪಂಚಾಶ್ಚರ್ಯ ಸಮಾರಂಭಯುತಂ ತಗುಳ್ಲು ಕಆೆದುದು ನಭದಿಂ | ಅರಸುಗೆಯ್ಕುತ್ತಮಿರೆಯಿರೆ (ವರ್ಧಮಾ. ೮-೧ ವ). (ನಾ). ೨. ದೃ ಢವಾಗಿ 
(ಶಾಂತಿಪು. ೯-೧೬೬). ೪. ಹಬ್ಬ; ಪರ್ವದಿನ : (6. ೫. ಧಾರ್ಮಿಕ, ಸಾಂಸ ತಿಕ | ಸೇರಿದುದು ,- ಬೆರೆತುದು : ಎರಡನೆಯಾಗಮಮೆಂಬುದು ಆಪ್ತಮುಖ 
ಅಥವಾ ಸಾಹಿತ್ಯಕ ಸಂಬಂಧವಾದ ಕಾರ್ಯಕ್ರಮ ; ಸಮಾವೇಶ: ಇವನಿಲ್ಲರಯೆ | 5. 5 ವಿನಿರ್ಗತಮುಂ ಪೂರ್ವಾಪರವಿರೋಧರಹಿತಮುಂ ಸಪ್ತಭಂಗಿಸಮಾಲಿಂಗಿತಮುಂ . . . 


ಸಮಾಲಿಂಗಿತ (ಗು). ೧. ದೃಢವಾಗಿ ಬೆರೆತ ,- ಸೇರಿದ : ಸುಮಿತ್ರಂ . . . 
ರಾಜ್ಕಲಕ್ಷ್ಮಿಸಮಾಲಿಂಗಿತವ್ಕಾ!ಹ]ತದಕ್ನಲಕ್ಷಣಶಕ್ತಿತ್ರಯಪ್ರಭಾವನಾಗಿ . 


ಯಾವ ಸಭೆ ಸಮಾರಂಭಕ್ಕು ಶೋಭೆಯಿಲ್ಲ (ನಲಮು. ೨೯-೨); ಕೊನೆಯಲ್ಲಿ ಅಲ್ಟೋಪ | ಅಪ್ಪುದು (ಚಾನಂಪು. ೪. [ಸ0.) 
ಹಾರವೂ ಇದ್ದುದರಿಂದ ಸಮಾರಂಭಕ್ಕೆ ಜನರು ಕಲೆಯುವುದರಲ್ಲಿ ಸಂಶಯವಿರಲಿಲ್ಲ | | ಸಮಾಲೋಕ (ನಾ). ನೋಟ; ದೃಷ್ಟಿ: ಶೂನ್ಮಸಮಾಲೋಕಂ ತನುತ್ವಂಬಡೆದ 
(ಹೇಮಂತ. ೩೯೩). ೬. ನಿವಾರಿಸುವುದು; ತೃಜಿಸುವುದು : ಕೊಲೆಗೆ ಕಾರಣಮಪ್ಪ ತನು ವೃಥಾನಲ್ಪಸಂಕಲ್ಪಚಿತ್ತಂ . . . ನೆಗಳ್ಲಿರೆ ಎರಹಾಕ್ರಾಂತೆ ತತ್ಕಾಂತೆಯಿರ್ದಳ್‌ 
ಕೈದುಗಳಂ ಸಂಹ೦ಸುವುದು ಸಮಾರಂಭಮೆಂಬುದು (ಶ್ರಾವಣಾ. ೮೧-೧೩). ([ಸಂ.] (ರಾಜಶೇ. ೭-೭೬). [ಸಂ.) 

ಸಮಾರಾಧನೆ (ನಾ). ೧. ತೃಪ್ತಿಗೊಳಿಸುವ ಸಾಧನೆ. ೨. ಸೇವೆ ; ಶುಶ್ರೂಷೆ: | 1 ಸಮಾಲೋಚಕ (ಗು). ೧. ಸರಿಯಾಗಿ ಪರಿಶೀಲಿಸುವ ,- ವಿಮರ್ಶಿಸುವ: 
ಪದುಳದಿಂ ಕಂಬಳಿಯನಿಕ್ಕಿಸಿ ಅದಲ ಮೇಲೀಶ್ವರಸಮಾರಾಧನೆಗೆ ಕುಳ್ಳಿರ್ದು | ಅಂದಿನ ಸಮಾಲೋಚಕಸಮಿತಿಯಲ್ಲಿ ಒಂದೆರಡು ಮುಖ್ಯವಿಷಯಗಳು ತೀರ್ಮಾನ 
(ಬಸಪು ೧೨-೧೬). ೩. ದೇವರು, ಪಿತೃಗಳು ಮುಂತಾದವರ ಪ್ರೀತ್ಯರ್ಥವಾಗಿ | ವಾದುವು (ರೂ). (ನಾ). ೨. ಪರಿಶೀಲಿಸುವವನು; ವಿಮರ್ಶಕ: ಮನ್ಮಥ 
ಮಾಡುವ ಒಂದು ಧಾರ್ಮಿಕವಿಧಿ ಮತ್ತು ಅದರ ಅಂಗವಾಗಿ ಮಾಡುವ | | ದತ್ತನ ಲೇಖನಪದ್ಧತಿಗೆ ಸಮಾಲೋಚಕನು ತೀಕ್ಷ್ಮಉಪಹಾಸ ವ್ಯಕ್ತಪಡಿಸಿದ್ದಾನೆ 
ಅನ್ನಸಂತರ್ಪಣೆ : ಕಾಶೀಯಾತ್ರೆ ಮಾಡಿ ಬಂದ ನಂತರ pe | (ಇಪ್ಪಕ ೫೩). [ಸಂ.] 


ಮಾಡುವುದು ಸಂಪ್ರದಾಯ (ರೂಢ). ೪. (ಆಲಂ) ಸ್ವಾರ್ಥ ಸಾಧನೆ: ಸಂಧಿಯಲ್ಲಿ ೫ ಸಮಾಲೋಚನೆ (ನಾ). ಆಲೋಚನೆ; ಪರಾಮರ್ಶೆ: ಸಚಿವಶಾಖೆ ಸೆನೆಟ್‌ 
ಸಮಾರಾಧನೆ ಮಾಡಿದ ಹಾಗೆ (ಗಾದ). ೫. ಪುಷ್ಕಳವಾದ ಭೋಜನ : ಶಿವು. ಒಡನೆ ಸಮಾಲೋಚನೆ ನಡೆಸುತ್ತದೆ (ಪುನರು. ೪೨೩). (ಹಂ. ಸಮಾಲೋಚನ! 
ಲಾಡುಸಮಾರಾಧನೆಗೆ ಒಂದು ದಿನವಾದರೂ ತಪ್ಪಿಸಿಕೊಳ್ಳುವ ಮನುಷ್ಯನಲ್ಲ ತ ಸಮಾಲೋಚಿಸು, ಸಮಾಳೋಚಿಸು (ಕ್ರಿ). ಆಲೋಚಿಸು ; ಪರಾಮರ್ಶಿಸು: 
(ರಾಮಾನೆ. ೧೦೫). (ಸಂ. ಸಮಾರಾಧನ) "| ರಾಜ್ಯದ ಅಧಿಕಾರೀವರ್ಗದವರೂ ಸೇರಿ ಸಮಾಲೋಚಿಸಿ ಮಹಾರಾಜರೆಡೆಗೆ ಹೋದರು 
ಸಮಾರೂಢ (ಗು). ೧. ಏರಿದ; ಹತ್ತಿದ. (ನಾ). ೨. ಏರಿದವನು;| (ಕುಂಕುಮ. ೩೮). ಸಮಾಳೋಚಿಸು : ಈ ಸ್ವಯಂಪ್ರಭೆಗೆ ಪಾಟಿಯೆನಿಪ್ಪನನಿಂ(ತಿದಂ] 
ಹತ್ತಿದವನು ; ಹಯವರಸಮಾರೂಢನಾಗಿ . . . ಕುಂತಳಪುರದ ಬಾಹ್ಕೋಪವನಕೆ ಜು ಸಮಾಳೋಚಿಸಿ ಪೇಟ್ಟುದು (ವರ್ಧಮಾ. ೩-೪೮). [ಸಮಾಲೋಚನೆ + - ಇಸ್ಬು 
ಬರಲು (ಜೈಮಿಭಾ. ೨೯-೪೪).  [೫ಂ.] ಸಮಾವರ್ತನ (ನಾ). ೧. ಹಿಂದಿರುಗುವಿಕೆ ; ವಾಪಸ್ಸಾಗುವಿಕೆ. ೨. ಷೋಡಶ 
ಸಮಾರೋಪ (ನಾ). ಮುಕ್ತಾಯ; ಕೊನೆ : ಕಾರ್ಯಕ್ರಮದ ಸಮಾರೋಪ | ಸಂಸ್ಕಾರಗಳಲ್ಲಿ ಒಂದು; ಬ್ರಹ್ಮಚಾರಿಯು ವೇದಾಧ್ಮಯನವನ್ನು 
ಚೆನ್ನಾಗಿ ನಡೆಯಿತು (ರೂಢಿ). (ಸಂ. ಮುಗಿಸಿ ಗುರುಕುಲದಿಂದ ಹಿಂದಿರುಗಿದಾಗ ಮಾಡುವ ಒಂದು ವಿಧಿ: 
ಸಮಾರೋಪಭಾಷಣ (ನಾ). ಯಾವುದಾದರೊಂದು ಕಾರ್ಯಕ್ರಮದ | ಉಪನಯನವೆಂದರೆ ಗುರುಕುಲಕ್ಕೆ ಹೋಗುವುದು, ಸಮಾವರ್ತನವೆಂದರೆ ಅಲ್ಲಿಂದ 
ಕೊನೆಯಲ್ಲಿ ಮಾಡುವ ಉಪನ್ಶಾಸ: ಮುಖ್ಕಾಧ್ಯಾಪಕರು ಸಮಾರೋಪಭಾಷಣ | 26, ಹಿಂತಿರುಗುವುದು (ಆರ್ಯಧ. ೧೨೭). |ಸ0.] 
ಮಾಡಿ ಎಳ್ಳುಬೆಲ್ಲವನ್ನು ಹಂಚಲು ಆಸ್ಪದಮಾಡಿಕೊಟ್ಟರು (ರಂಗರೋ. ೧೧೪). [ಸ0.) | | ಸಮಾವರ್ತನೆ (ನಾ). ವ ಸಮಾವರ್ತನ ೨ : ಮದುವೆ ನಾಲ್ಕು ದಿನಗಳದ್ದಿದ್ದು, 


ಸಮಾರೋಪಿತ (ಗು). ಎತ್ತಿ ಹಿಡಿದ ; ಏರಿಸಿದ : ಆ ಪೊಬಲನಾಳ್ಡನಖಳಮಹೀಪತಿ ಮುಂಚೊಂದುದಿನ ಸಮಾವರ್ತನೆ ಅಥವಾ ನಾಂಗಿ (ಜಾನಗೀ. ೭೮). 
ಮದದಂತಿದಂತಖಂಡನೆಗೆ ಸಮಾರೋಪಿತಕೃಪಾಣಧಾರಾವ್ಮಾಪಾರಂ ಸ್ತಿಮಿತಸಾಗರಂ | (ಸಂ. ಸಮಾವರ್ತನ] 
ಮಂಡಳಿಕಂ (ಶಾಂತಿಪು. ೧-೬೭). 1ಸಂ.] ಸಮಾವಾಸ (ನಾ). ಬೀಡು ; ಪಾಳೆಯ : ಆ ವಿಜಿಗೀಷುವ ಸೈನ್ಮಸಮಾವಾಸದಿನಧಿಕ 
ಸಮಾರೋಹ (ನಾ). ಹಬ್ಬ ; ಪರ್ವ : ಇಷ್ಟು ವಾದ್ಮ ಓಲಗ ಬಾಜಿಸಿ, ಇಷ್ಟು ದೊಡ್ಡ | 30, ಮೊಪ್ಪಿ ತೋಲ್‌ದುದು . . . ಮಲಯಪರ್ವತಕಟಕಂ (ಶಾತಿಪು. ೧೧-೧೧). (ಸಂ. 


ಸಮಾರೋಹ ಮಾಡಿ ಯಾವ ನಷ್ಟಗ್ರಹ ಯಾಕೆ ತೊಡೆದುಬಿಟ್ಟಿತೋ ಕಾಣೆ | ಸಮಾವಿಷ್ಟ (ಗು). ೧. ಒಳಸೇರಿದ; ಒಳಗೆ ಪ್ರವೇಶಿಸಿದ. (ನಾ). 

| ೨. ಸೇರಿದುದು; ಕೂಡಿದುದು : ನೊಳಂಬರಾಜ್ಕವು ೧೦ನೆಯ ಶತಮಾನದ 

ಸಮಾರ್ಚನ (ನಾ). ಪೂಜೆಮಾಡಿದವನು ; ವಿರಚಿತದೇವವಿಪ್ರಾನಳಸಮಾರ್ಚನನು ಅಂತ್ಯದಲ್ಲಿ ಚಾಳುಕ್ಕ ಚೋಳರಾಜ್ಯಗಳಲ್ಲಿ ಸಮಾವಿಷ್ಟವಾಗಿ ತನ್ನ ಸ್ವತಂತ್ರ ಅಸ್ತಿತ್ವ 
ಕನಕಕವಚವ ತೊಟ್ಟು . . . ರಥವೇಟ್‌ದನು (ಕುವ್ಮಾದ್ರೋ. ೯-೧೪). [ಸಂ.] ವನ್ನು ಕಳೆದುಕೊಂಡಿತ್ತು (ಕರ್ಣಾಅ. ೨೨೨). (ಸಂ. 

ಸಮಾಲಂಕಾಧ (ನಾ). [ಕಾವ್ಮಮಾ ಒಂದು ಅಲಂಕಾರದ ಹೆಸರು; | 5| ಸಮಾವೇಶ (ನಾ). ೧. ಸೇರಿಕೆ ; ಕೂಡಿಕೆ : ಯಾವ ತೂಕದಲ್ಲಿ ಎಷ್ಟು ಜೀನಸುಗಳು 

ಅನುರೂಪಪದಾರ್ಥಗಳ ಘಟನೆಯ ವರ್ಣನೆ ಮಾಡುವ ಒಂದು ಬಗೆಯ ಸಮಾವೇಶವಾಗುತ್ತವೆ? (ಮುಂಬವ್ಮಾ. ೧೯ ಪ್ರಸ್ತಾವನೆ). ೨. ಸೇರ್ಪಡೆ ; ವಿಲೀನ : ಆಗಿನ 


(ಇಪ್ಪಕ. ೪೫೫). (ಸಂ) 


ಆಲಂಕಾರ: ಆವ ವಸ್ತುವಿಗೆ ತನ್ನ ರೂಪಕ್ಕೆ ತಕ್ಕಂತಹುದರಲ್ಲಿ ತಾನಿರಲು ಇವೆರಡರ ಶಿವನಸಮುದ್ರದ ಸೀಮೆಯಲ್ಲಿ ಈಗಿನ ಬೆಂಗಳೂರುಜಿಲ್ಲೆಯ ಬಹುಭಾಗವು 
ಸಂಬಂಧವಂ ವರ್ಣಿಸಲೈ ಸಮಾಲಂಕಾರವೆನಿಪುದು (ಕುವಲ. 60); ಅನುರೂಪ ಪದಾರ್ಥ ಸಮಾವೇಶಗೊಂಡಿತ್ತು (ಕೃದೇವ. ೨೦). ೩, ಕೂಟ ; ಸಮಾಗಮ : ಲೋಕದೃಟ್ಟಿಯಿಂದ 
ಗಳ ಘಟನೆಯ ವರ್ಣನೆ ಸಮಾಲಂಕಾರವೆನ್ನಿಸಿಕೊಳ್ಳುವುದು (ಕೈಏಡಿ. ೨೮೦). (ಸಂ) | ದಂಪತಿಗಳ ಸಮಾವೇಶದಿಂದ ಸಂತಾನವು ಬೆಳೆಯುವ ಹಾಗೆ. .. ಶಿವಶಕ್ತಿಸಂಯೋಗದಿಂದ 
ಸಮಾಲಂಭ (ನಾ). ಶರೀರಕ್ಕೆ ಸುಗಂಧಲೇಪನವನ್ನು ಬಳಿದುಕೊಳ್ಳುವುದು. . ಈ ಸಮಸ್ತವಿಶ್ಚದ ಉತ್ಪತ್ತಿಯಾಗುತ್ತದೆ (ಭಾರದ. ೨೨೪). ೪. ಬೃಹತ್‌ಗಾತ್ರ 


[ಸಂ.) 4 ದಲ್ಲಿ ನಡೆಯುವ ಸಾಮಾಜಿಕ, ರಾಜಕೀಯ ಅಥವಾ ಸಾಂಸ್ಕೃತಿಕ ಸಭೆ : 
ಸಮಾಲಂಭನ (ನಾ). ಎ ಸಮಾಲಂಭ : ""ಸಮಾಲಂಭನಂ, ಚರ್ಚಾ, ಮಾರ್ಕ: ದ ನಾಳಿನ ಸಮಾವೇಶಕ್ಕೆ ಅಗತ್ಮವಾದ ಏರ್ಪಾಡುಗಳೆಲ್ಲವೂ ಆಗಿವೆ (ರೂಢ). [ಸಂ.) 
ಈ & ಬರ್ಚೆ '' (ಹಲಾಯು. ೪೯-೩೮೬). [ಸಂ] (ಅಹ್‌ (ಗು). ಸಂಪೂರ್ಣವಾಗಿ ರಕ್ಷಿಸಲ್ಪಟ್ಟ ,- ಅಶ್ರಯ ನೀಡಿದ ; 
ಸಮಾಲಕ್ಷಿತ (ಗು). ಸರಿಯಾಗಿ ಲಕ್ಷಿಸಲ್ಪಟ್ಟ ,- ಗ್ರಹಿಸಿದ : ಕಾಳಸ್ಕಭಾವದೇಶ | ! ಸವಮಾಶ್ರಿತ `ಜನಕಳ್ಟವೃಕ್ನರ್ನ್ನಾಮಾದಿ ಸಮಸ್ತಪ್ರಶಸ್ತಿಸಹತಂ (ಸೌಇಇ, ಸಸ, 
ಸಮಾಳಕ್ಕಿತವಸ್ತುರೂಪವಿದರೀತಮುದಂತಾಳೋಕವಿರುದಂ ಗುಣದೋಳಿಗೆ ದಂದಿರ್ಕು | ೪೬-೧೪) 1073); ಆ ಸೈನ್ಮಂ . , . ಅಯೋಧ್ಯಾನಗರದಂತೆ ಸಮಾಶ್ರಿತ ಮಹಾದಶರಥ 
ಮರಮೆ ಕವಿಕೌಶಲದಿಂ (ಉದಾನ. ೪೬೧). [ಸಂ] | | ಸಮಂಚಿತದುಂ , . , ಎನಿಸಿ (ಉಜಶೇ ಓವ). [ಸಂ] 


46 


ಸಮಾಶ್ನಾದಿಸು ೮೩೫೪ ಸಮಿತಿ 


ಸಮಾಶ್ನಾಔಿಸು (ಕ್ರಿ). ಸಮಾಧಾನಪಡಿಸು; ಸಂತೈಸು: ತಿಳಿಯವೇಲ್ದು | | ಅಂತು ರಾಮಲಕ್ಷ್ಮಣರಾ ಯಕ್ಷನ ವಿನಯೋಪಚಾರದಿಂ ಸಮಾಹಿತಮನಸ್ಕ 
ಮಹಾಶ್ವೇತೆಯಂ ಸಮಾಶ್ವಾಸಿಸಿದ ಕಪಿಂಜಲನಂ . . . ಕಾದಂಬರಿಯಿಂತೆಂದಳ್‌ ರಲ್ಲಿರ್ಪುದುಂ (ಪಂರಾಮ. ೭-೧೩೪ ವು. ೬ ಇರಿಸಿದ ; ಇಡಲ್ಪಟ್ಟ : ಜಿತಶತ್ರು 
(ಕಾದಂಉ. ೬೨೫). [ಸಂ. ಸಮಾಶ್ವಾಸನ + - ಇಸ್ಸು] | | ಪ್ರಕರಸಮಾಹಿತ ಹಿತೋದ್ಕೋಗಂ (ರಾಜಶೇ. ೪-೧೨೬). ೭. ಅಚಲವಾದ ; ದೃಢವಾದ. 

ಸಮಾಸ (ನಾ). ೧. ಒಟ್ಟುಗೂಡಿಸುವುದು ; ಒಂದಾಗಿ ಸೇರಿಸುವುದು. 
೨. ಸಮುದಾಯ ; ಸಮೂಹ. ೩. ಸಂಕ್ಷೇಪಗೊಳಿಸುವುದು : '"ಸಮಾಸ;, | 5 
ಸಮಾಹಾರಃ, ಸಂಕ್ಷೇಪ, ಸಂಗ್ರಹಃ - ಈ ೪ ಕಿಟ್‌ದು ಮಾಡುಹ'' (ಹಲಾಯು. 
೧೨೬-೮೧); ಆ ಸಮರವೃತ್ತಾಂತ ನಿನಗೆ ಸಮಾಸವಿಸ್ತಾರವಾಗಿರಲಿ ಭೂಮಾಶತಿಲಕಂ 
ಗಲುಹುವುದು ನೀನು (ಕುವ್ಮಾಭೀ. ೧-೫೫). ೪. ಓಟ್ಟು; ಮೊತ್ತ. ೫. [ವ್ಮಾಕ] ಎರಡು 


| (ನಾ). ಆ. ಶ್ರದ್ಧೆ ; ತೀವ್ರಾಸಕ್ತಿ. ೯. ಸಮಾಧಾನಿ ; ಪ್ರಸನ್ನಚಿತ್ತ : ಮೊದಲ 

ಶುಕ್ಲಧ್ಕಾನದೊಳ್‌ ಸಮಾಹಿತನುಪಶಾಂತಗುಣಸ್ನಾನದೊಳ್‌ ಪ್ರಾಣಪರಿತ್ಮಾಗಂಗೆಯ್ದುು 

(ಆದಿಪು. ೬-೩೪ ವ); ಇದು ಸಮಾಹಿತವಿದು ಶುಭೋದಯ (ಕುವ್ಮಾಉ. ೩-೭೨). 

೧೦. [ಕಾವ್ಯಮಾ] ಒಂದು ಅಲಂಕಾರದ ಹೆಸರು ; ಒಂದು ವಸ್ತುವಿನ 

ಧರ್ಮವನ್ನು ಇನ್ನೊಂದರಲ್ಲಿ ಆರೋಪಿಸಿ ಹೊಂದುವಂತೆ ಹೇಳುವುದು : 

ಅಥವಾ ಹಲವು ಪದಗಳು ಕೂಡಿ ಏಕಪದವಾಗಿ ಪರಿವರ್ತನೆಗೊಳ್ಳುವ ಒಂದಆ ಮಾತುಗಳಂ ಪೆಅತೊಂದಲೊಳಲ್‌ದಿಟ್ಟು ಕೂಡೆ ಪೇಲ್ಡೊಡದಕ್ಕುಂ 
ಕ್ರಿಯೆ ಮತ್ತು ಹಾಗೆ ಪರಿವರ್ತನೆಗೊಂಡ ಪದಸಮೂಹ : ಸಂಗತಿಯಿಂದಂ | 10| ಸುಂದರತರಂ ಸಮಾಹಿತಂ (ಕವಿರಾ. ೨-೭೩); ಸಮನಿಸಿ ಬಿದಿವಸದಿಂದಂ ಸಮಾಹಿತಂ 
ನಾಮಪದಂಗಳವೇಕಾರ್ಥಗತಿಯೊಳಾಗೆ ಸಮಾಸಂ ಸಂಗಳಿಸುಗುಂ ವಿಭಕ್ತಿಗಣಂ ಬರ್ಪೊಡದು ಸಮಾಹಿತ ಮೆನಿಕುಂ (ಕಾವ್ಮಾವ. ೬೫೨) ; ತೊಡಗಿದ ಕಾರ್ಯಂ ದೈವದೆ 


ಗಳ್ಲಂತರದೊಳಲ್ಲಿ ಲೋಪಮದಕ್ಕುಂ (ಕಾವ್ಮಾವ. ೧೯೯) ; ನಾಮಪದಮದರ್ಡಾ ಗಡಣಿಸಲದು ತಾಂ ಸಮಾಹಿತಂ (ಉದಯಾ. ೫೧).  [ಸಂ.] 

ನುಗಮಾಗೆಅಗೆ ಸಮಾಸಂ ನೆಗಲ್ಲು೦ (ಶಮದ. ೧೬೨); ಎರಡು ಅಥವಾ ಹಲವು ಸಮಾಹಿತಚಿತ್ತ (ನಾ). ಪ್ರಸನ್ನನಾದವನು ; ಸಮಾಧಾನ ಹೊಂದಿದವನು : 
ಪದಗಳು ಒಟ್ಟುಗೂಡಿ ಒಂದು ಶಬ್ದವಾಗುವುದಕ್ಕೆ ಸಮಾಸವೆಂದು ಹೆಸರು (ಮಧ್ಮಮ. ದು:ಖೋಪಶಮನಂಮಾಡಿದೊಡೆ ಸಮಾಹಿತಚಿತ್ತರಾಗಿ ಕೊಳುಗುಳನಂ ವಿಧಿ 
೧೨೨). ೬, [ಕಾವ್ಕಮಾ) ಒಂದು ಅಲಂಕಾರದ ಹೆಸರು ; ಮನಸ್ಸಿನಲ್ಲಿ | 15 ಎಧಾನದಿಂ ಬಳಸಿ (ಪಂಪಭಾ. ೧೪-೧೦ ವ) ; ರಾಜಸರ್ವಜ್ಞಂ ಶುಚಿರ್ಭೂತನುಮತಿ 
ಒಂದು ವಸ್ತುವನ್ನು ನಿಶ್ಚಯಿಸಿಕೊಂಡು, ಅದನ್ನೇ ಹೋಲುವ ಸಮಾಹಿತಚಿತ್ತನುಮಾಗಿ . . . ಜೈನಗೃಹಮಂ ಪೊಕ್ಕಂ (ಮಲ್ಲಿಪು. ೭-೧೦೭). |ಸಂ.) 
ಮತ್ತೊಂದು ವಸ್ತುವನ್ನು ಕುರುಹುಗಳ ಮುಖಾಂತರ ತಿಳಿಸುವುದು ; ಸಮಾಹಿತವೃತ್ತಿ (ನಾ). ನೆಮ್ಮದಿ ; ಸುಸ್ಥಿತಿ : ಪರಿಜನಜೀವನಂ ಸಕಲದೇಶ 
ಸಮಾಸೋಕ್ತಿ: ಶ್ಲೇಷೋತ್ಛೇಕ್ಟಾ ಸೂಕ್ಮವಿಶೇಷಸಮಾಹಿತಸಮಾಸಪರ್ಯಾ ಸಮಾಹಿತವೃತ್ತಿ ಭೂತಳೇಶ್ವರಧನವೃದ್ಧಿ . . . ಸಲ್ಪುದೆಂಬಿನಂ (ಅನಂಪು. ೨-೨೪). 
ಯೋಕ್ತಾನ್ವೇಷವಿರೋಧಾ ಪ್ರಸ್ತುತಶೇಷನಿದರ್ಶನಸಹೋಕ್ತಿಸಂಕೀರ್ಣಂಗಳ್‌ (ಕವಿರಾ. [ಸಂ.] 


a-a). |ಸಂ.] 20| ಸಮಾಹಿತಾಂತಃಕರಣ (ನಾ). ಎ ಸಮಾಹಿತಚಿತ್ತ : ವಿಪ್ರರಾಪಮನುಪಸಂಹರಿಪುದೆನೆ 
ಸಮಾಸಲಿಂಗ (ನಾ). [ವ್ಮಾಕ] ಸಮಾಸಪದವಾಗಲು ವಿಭಕ್ತಿಸ್ವೀಕಾರಕ್ಕೆ ಸಮಾಹಿತಾಂತಃಕರಣರುಮಾಗಿ (ಗದಾಯು. ೩-೮೩ ವ). [ಸಂ.] 
ಸಿದ್ಧವಾದ ರೂಪ : ಆ ಲಿಂಗಂ . . . ಕೈಲ್ಲಿಂಗಮೆಂಬ, ತದ್ದಿತಲಿಂಗಮೆಂಬ, | | ಸಮಾಹೃತ (ಗು). ೧. ಒಗ್ಗೂಡಿಸಿದ ; ಕಲೆಹಾಕಿದ ; ಸೇರಿಸಿದ. 


ಸಮಾಸಲಿಂಗಮೆಂಬ, ನಾಮಲಿಂಗಮೆಂಬ ಸ್ಥಿತಿಯಿಂ . . . ಚತುರ್ಭೇದಂ 
(ಶಮದ. ೭೨ ಟೀಕೆ). (ಸಂ. 

ಸಮಾಸಾದಿತ (ಗು). ೧. ಹತ್ತಿರಕ್ಕೆ ಬಂದ ; ಸಮಾಪಿಸಿದ. ೨. ಹೊಂದಿದ ; 
ಪಡೆದ : ಆ ಶಾಂತಿನಾಥಂ ಆ ಸಮ್ಮೇದಗಿರೀಂದ್ರದ ಭಾಸುರಮಣಿಕನಕರಜತ 
ಸಿಕತಿಳತಳದೊಳ್‌ ಮಾಸಾವಧಿಯೆನೆ ಯೋಗಸಮಾಸಾದಿತವಿಧಿಯಿನಮರೆ ಕಾಯೋ 


೨. ಅಪಾರವಾದ; ಅಧಿಕವಾದ. ೩. ಸಂಕುಚಿತಗೊಳಿಸಿದ; ಸಂಕ್ಷೇಪಿಸಿದ. 

೪. ಸ್ವೀಕರಿಸಿದ ; ಪಡೆದುಕೊಂಡ : ಯಾನಸೌಮ್ಮದೊಲವಿಂ ನೆಲನುಗೃಡಿಪಂತೆ 

25|' ಮುಂದೆ ಸಂಧಿಸಿದುದು ನೂಪುರಸ್ವನಸಮಾಹೃತಗೇಹಮರಾಳಮಂಡಲಂ 
(ಚಂದ್ರಪು. ೧೦-೯). [ಸಂ.] 

ಸಮಾಹೃತಿ (ನಾ). ಸೇರಿಕೆ ; ಸಂಯೋಗ : ಆ ವ್ರತಿಪತಿ ಶಶಿಸೂರ್ಯಸಮಾಹೃತಿಯಿಂ 


ತೃರ್ಗಂ (ಶಾಂತಿಪು. ೧೨-೩೧) ; ಮೇದಿನಿಯಂ . . . ಸಾಧಿಸಿ ಬಾಹುಪರಾಕ್ರಮಂ ನಿಷ್ಪನ್ನನಾದ ತೆಐದಿಂದಿರ್ದಂ (ಚಂದ್ರಪು. ೨-೧೩). [ಸಂ.] 

ಸಮಾಸಾದಿತ ಚಕ್ರಭೃತ್ಮ,ಮಮನಾದಮೆ ಪೆರ್ಚಿಸೆ (ಚಂದ್ರಪ. ೭-೨೮). ೩. ಪೂರೈಸಿದ ; | |ಸಮಾಹ್ವಯ (ನಾ). ೧. ಯುದ್ಧಕ್ಕೆ ಕರೆಯುವುದು,- ಆಹ್ವಾನಿಸುವುದು. 

ಮುಗಿಸಿದ. ಸಂ. 30 ೨. ಕಾಳಗ; ಯುದ್ಧ. ೩. ಕೋಳಿ, ಟಗರು ಮೊದಲಾದುವುಗಳ ಕಾಳಗವನ್ನು 
ಸಮಾಸಿಸು (ಕ್ರಿ). (ವ್ಕಾಕ] ಸಮಾಸಕ್ರಿಯೆಯು. ನಡೆಯುವಂತೆ ಮಾಡು ; ನಡೆಸುವುದು. ೪. ಹೆಸರು ; ಅಭಿಧಾನ : ಸುರಪುರಸಮಾಹ್ವಯಂ ಪುರಮೆಸೆಗುಂ 

ಸಮಾಸ ಮಾಡು : ಇದಚೊಡನೆ ಕನ್ನಡದ ದೇಶೀಯಪದಮಂ ಸಮಾಸಿಸಲಪ್ಪುದು (ಚಂದ್ರಪು. ೩-೧೩); ಬಲವಿರೋಧಿ ಸಮಾಹೃಯಮಾಂತನಾಗನೇ (ರಾಜಶೇ. ೬-೪೨). 

(ಶಮದ. ೨೯೯ ವೃತ್ತಿ). [ಸಮಾಸ + - ಇಸ್ಕು) [ಸಂ.] 


ಸಮಾಸೋಕ್ತಿ (ನಾ). ಎ ಸಮಾಸ ೬ : ತಲೌಸಂದು ಮನದೊಳೊಂದಂ ಪೆಅತಂ | 
ಮತ್ತದನೆ ಪೋಲ್ಬುದಂ ಕುಲ್‌ಪುಗಳಂ ಕುಜ್‌ ಮಾಡಿ ಮಾಡಿ ಪೇಟ್ಟುದು ನೇಆ್‌ಯೆ | 35 | ಸಮಾಳೋಚನ (ನಾ). ಆಲೋಚನೆ ; ಪರಾಮರ್ಶೆ : "ಸಮಾಳೋಚನಂಗೆಯ್‌' 
ಸಮಾಸೋಕ್ತಿಯೆಂಬುದು (ಕವರಾ. ೩-೧೨೬); ಉಪಮಾನಕಥನಮೊಂದಟ್‌ನುಪಮೇಯ ಪರಾ. (ಸಂ. ಸಮಾಲೋಚನ) 
ಮನಲಾವುದದು ಸಮಾಸೋಕ್ತಿ (ಕಾವ್ಮಾವ. ೬೯೭). [ಸಂ.) | ಸಮಾಳೋಚನಂಗೆಯ್‌ (ಕ್ರಿ). ಆಲೋಚಿಸು ; ಪರಾಮರ್ಶಿಸು : ಸಚಿವರೊಳ್‌ 
ಸಮಾಹಾರ (ನಾ). ೧. ಗುಂಪು; ಸಮೂಹ. ೨. ಸಂಗ್ರಹ ; ಸಂಕ್ಷೇಪ | ಸಮಾಳೋಚನಂಗೆಯ್ದು (ಜಗಎ. ೩-೨೦ ವ). [ಸಮಾಳೋಚನ 4 ಕೆಯ) 
““ಸಮಾಸ;, ಸಮಾಹಾರಃ, ಸಂಕ್ಷೇಪಃ, ಸಂಗ್ರಹಃ - ಈ ೪ ಕಿಟಿದು ಮಾಡುಹ'' ಸಮಾಳೋಚಿಸು "ಸಮಾಲೋಚಿಸು' ನೋ. 


(ಹಲಾಯು. ೧೫೬-೮೧. ೩. ಸಮುಚ್ಚಯಾವ್ಯಯಗಳಿಂದ ಕೂಡಿದ ಪದಗಳ |40| ಸಮಿಂಧನ (ನಾ). ೧. ಉರಿ ಹೊತ್ತಿಸುವಿಕೆ. ೨. ಉರುವಲು ; ಸೌದೆ. (no) 


ಸಮಾಳಿಸು "ಸಂಬಾಳಿಸು' ನೋ. 


ಗುಂಪು. (ಸಂ.] ಸಮಿತಿ (ನಾ). ೧. ಸಂಘ ; ಮಂಡಲಿ : "ಸಂಗತಿ, ಸಭಾ - ಈ ೨ ಸಮಿತಿಯೆಂಬುದು'' 
ಸಮಾಹಿತ (ಗು). ೧. ಒಟ್ಟುಗೂಡಿಸಿದ ; ಕಲೆಹಾಕಿದ : ಲವಣಾಂತಕಂ . . . (ಹಲಾಯು. ೧೩೭-೬೫). ೨. ಗುಂಪು ; ಸಮೂಹ: ಧರ್ಮನಂಶದೊಳೀತಂ ಪುಟ್ಟಿದನೆಂದಾ 

ಕಾಣೈೆಯಂ ಕೈಕೊಂಡು ಸಸೈೆನ್ನಂ ಸಮಾಹಿತಸರ್ವವೈಭವಂ ಪೊಜಮಟ್ಟಂ ಶಿಶುಗೊಸೆದಿಟ್ಟುದು ಮುನಿಸಮಿತಿ ಧರ್ಮಸುತನೆನೆ ಪೆಸರಂ (ಪಂಜಭಾ. ೧-೧೨೨) ; , 

(ರಾಷಾತ್ಮ. ೧೦೯-೩). ೨. ಕ್ರಮವಾಗಿ ಇರಿಸಿದ ; ವ್ಮವಸ್ಥೆಗೊಳಿಸಿದ. ಅಂತು ಸಮುಚಿತಾಮರೇಂದ್ರಸಮಿತಿವೆರಸು ಬಂದು (ಬಿನ್ನಪ. ೧೦-೧೪ ವ). ಓ. ಒಂದು 


೩. ಸಂಕ್ಸಿಪ್ತಗೊಳಿಸಿದ ; ಸಂಗ್ರಹ ಮಾಡಿದ. ೪. ಪೂರ್ತಿಮಾಡಿದ ;|4| ನಿರ್ದಿಷ್ಟಕಾರ್ಯಕ್ಕಾಗಿ ರಚಿತವಾದ, ಸದಸ್ಮರನ್ನೊಳಗೊಂಡಿರುವ ಮಂಡಲಿ: 
ನೆರವೇರಿಸಿದ. ೫. ತಣಿದ ; ಪ್ರಸನ್ನವಾದ ; ಸಮಾಧಾನಗೊಂಡ: ನೇಮಕವಾಗಿದ್ದ ಸಮಿತಿಯವರು ಪರಿಶೀಲಿಸಿ ಸಮ್ಮತಿಸಿದ ತರುವಾಯ ಈ ಪುಸ್ತಕವು 


ಸಮಿತೆ ೮೩೫೫ 


ಮುದ್ರಿತವಾಗಿದೆ (ಭೌಢಾನ. ಎರಕ). ೪. ಕಾಳಗ; ಯುದ್ಧ : "“ಸಂಗ್ರಾಮಃ, ಸಮಿತಿ: 

. ವಿಗ್ರಹಃ- ಈ ೩೫ಕಾಳೆಗಂ'' (ಹಲಾಯು. ೭೫-೩೦೦). ೫. [ಜೈನ] ""ಮುನಿಗಳು 
ಆಚರಿಸಬೇಕಾದ ವ್ರತರೂಪದ ಪ್ರತಿಜ್ಞೆ'' (ಜೈನಕೋ. ೨೬೩) : ಸಮಿತಿಯಂ 
ಗುಪ್ತಿಗಳಂ ಪಾಲಿಸಿ. . . ಎಸೆದಂ (ಪಂರಾಮಾ. ೧೬-೫೦) ; ಸಮಿತಿತ್ರಿಗುಪ್ತಿಯನುಪ್ರೇಕ್ಷೆಗಳ 
ಸಂಯಮಚಾರಿತ್ರಾದಿಗಳ ಕ್ರಮದಪ್ಪದಾಚರಿಸಲು (ನಾಗಕು. ೩೨-೯೫). (ಸಂ. | 5 
ಸಮಿತೆ "ಸಮಿತ್ತು' ನೋ. | 
| 


ಸಮಿತ್ತು, ಸಮಿತೆ (ನಾ). ಹೋಮಕ್ಕೆ ಉಪಯೋಗಿಸುವ ಅತ್ತಿ, ಅರಳಿ | 
ಮೊದಲಾದ ಮರಗಳ ಸಣ್ಣ ಕಡ್ಡಿ, - ಪುರಳೆ : ಮಿದುಳೆ ಚರು ಸಮಿತ್ತೀ ಬೆರಳಾಜ್ಯ 
ರಕ್ತವೆಂದು ಬೇಳಿದಂ ಒಡಲ ಪೂರ್ಣಾಹುತಿಗೆ (ತುರಂಗ. ೭೬-೪೧); ಪ್ರಭುಗಳ ಕೈಯಿಂದ 


' ಸಮಾಪಸ್ಥಿತ 


| ಸಮಾಕ್ಷಿ (ನಾ). ಸೂಕ್ಷ್ಮವಾದ ಪರಿಶೀಲನೆ , - ಅವಲೋಕನ : ಈವರೆಗೆ 


ಕನ್ನಚಸಾಹಿತ್ಮದ ಚಾರಿತ್ರಿಕಸಮಾಕ್ಸೈಯನ್ನು ಮಾಡಿದ್ದಾಯಿತು (ಕಸಾಚ. ೩೮೫) ; ಇಲ್ಲಿಗೆ 
ದಕ್ಷಿಣಾಕಾಶದ ನಮ್ಮ ಸಮಿಕ್ಷೆ ಮುಗಿಯಿತು (ನಕ್ಷತ್ರ. ೨೩). [ಸಂ. ಸಮಾಕ್ಷಾ] 


ಸಮಾಚೀನ (ಗು). ೧. ಅರ್ಹವಾದ ; ತಕ್ಕ ; ಯೋಗ್ಯವಾದ : ಅಚ್ಕುತೇಂದ್ರಂ 


ಮೂನೂಲಯ್ವತ್ತು ಸಮಾಚೀನಎಮಾನಂಗಳುಂ . . . ತನಗೆ ಪ್ರಸಿದ್ಧಮಾಗೆ (ಶಾಂತಿಪು 
೪-೧೧೧ ವ) ; ಉಚ್ಛಿತ ಸಮಾಚೀನಚೀನಧ್ವಜವಿತಾನವಿರಾಜಿತಮುಂ . . . ಅಪ್ಪ 
ನಗರಿಯಂ ಪುಗುವಾಗಳ್‌ (ಚಂದ್ರಪು ೬೧೯೪ ವ). (ನಾ). ೨. ತಕ್ಕುದು ; 
ಯೋಗ್ಕವಾದುದು: ಕುಮಾರರಿಗೆ ಸಮಾಚೀನವಾಗಿ ಶಿಕ್ಷೆಯಾಗಿದೆ ಎಂಬುದಕ್ಕೆ 
ಸಂದೇಹವಿಲ್ಲ (ಭೀಷ್ಮಚ. ೫೯). 1೫೦.) 


ಯಚ್ಚೇಶ್ವರನಿಗೆ ಸಮಿತ್ತು, ಹವಿಸ್ಸು, ಆಚ್ಮಾಹುತಿಗಳನ್ನು ಮಾಡಿಸಿ (ಶಾಂತಲಾ. ೧೦೭). 1:6: ಸಮಾಚೀನತೆ (ನಾ). ಯೋಗ್ಯತೆ; ಅರ್ಹತೆ: ದೃಷ್ಟಾಂತ - ನಿದರ್ಶನಗಳ 


ಸಮಿತೆ : ಎಲುಗಳಂ ತಲೌತಲ್‌ದು ಮಿಕ್ಕಡೆ ಸಮಿತೆ!ಪಾಕಾಂ. ವಿಧೆ!ಯಂ ಮಾಡಿ | 
ಹರವಣ್ನಿಗೆ ಹವಿಯನೀವೆ (ಬಸಪ. ೩೯-೩೩). "ಸವುದೆ' ಪರಾ. (ಆ ಸಂ. ಸಮಿಧ್‌। | 
ಸಮಿದೆ (ನಾ). ಹುರಿದ ಹಿಟ್ಟು: ""ತರ್ಪಣಃ - ಸಮಿದೆ, ಹುರಿಹಿಟ್ಟು'' (ಓಷಧಿ. ೬೫). 
[« ಸಂ. ಸಮಿತಾ] | | 
ಸಮಿಧೆ (ನಾ). ಐ ಸಮಿತ್ತು : ಅವನಿಪತಿ ತುಪ್ಪದಿಂ ಸಾಸಿವೆಯಿಂ ಪಾಲ್ಮರನ ಸಮಿಧೆಯಿಂ | 15 ; 
ಹುತವಹಮಂತ್ರವಿಧಾನದೆ ಬೇಳಿಸಿ (ಲೋಕೋಪ. ೪-೪೭); ಸೆರೆನರದ ದರ್ಭೆಗಳ ಮಿದುಳಿನ 
ಚರುವಿನೆಲುವಿನ ಸಮಿಧೆಗಳ . . . ವೈರಿಪಶುಬಂಧುರದ ಸಂಗರಯಜ್ಞದೀಕ್ಷೆಯ 
ಮಚ್‌ದಿರಕಟ (ಕುವ್ಮಾಗ. ೧-೨೦) ; ಸಮಿಧೆಗಳನಾಂತು ಪೊಣ್ಮುವ ಹವ್ಮಾಮೋದದಿನಘ 
ಪರಿಹಾರಕಮಾದೀ ವೈತಾನವಹ್ನಿ ಸಲಹುಗೆ ನಿನ್ನಂ (ಶಾಖಂತ. ೫೨-೮೬). . (ಸಂ.ಸಮಿಧ! | 
ಸಮಾಕ (ನಾ). ಕದನ ; ಯುದ್ಧ ; ಕಾಳಗ : "“ಸಂಗರಂ ಸಮಾಕಂ . . . ಕಾಳೆಗಕೆ ‘al 
ನಾಮಮಕ್ಕುಂ'' (ಮಂಗರಾ. 6೫-೨೮) ; ಇವರಂ ಕೊಲ್ವ ಸಮಾಕದೊಳ್‌ . . . ಭೂಮಿ 
| 
| 


ಭಾರವನಮೋಘಂ ಪಿಂಗಿಸಲ್ವೇಟ್ಟುದು (ಜಗವ. ೧-೭೪) : ಅಳಿಬಲರು ನರರೆಂದು | 
ಸಮ್ಮುಖದಲಿ ಸಮಾಕವನೆಸಗಿದರು (ವೆಂಕಾರಾ. ೩-೧೨-೨೩). (ಸಂ. 
ಸಮಾಕರಣ (ನಾ). ೧. ಸಮಗೊಳಿಸುವುದು ; ಮಟ್ಟಮಾಡುವುದು. 


ಸಮಾಚೀನತೆಯಿಂದ . . . ಕೀರ್ತಿಯುಳ್ಳ ಲೇಖಕರೆಂದರೆ ಶಿವರಾಮಮಹಾದೇವ 
ಪರಾಂಜಪೇಯವರು (ಮಸಾಹಿ. ೩೭). (ಸಂ. ಸಮಾಚೀನತಾ] 
| ಸಮಾಚೀನತ್ವ (ನಾ). ವ ಸಮಾಚೀನತೆ : ಈ ಸುಗುಣಗಣವೀ ನಿರಂತರ 


ದಾಸ ಭಾವನೆಯಾ ವಿಶದಯಶಮಾ ಸಮಾಚೀನತ್ವವೀ (ಪಾಠಾ. ಸಮುಚಿತತ್ವಂಗಳೀ] 
ಸುಚರಿತ್ರವೀ ಘನತೆ ಆರಿಗುಂಟು (ಬಸಪು ೨-೩೧), (ಸಂ. 


| ಸಮಾನೆ (ನಾ). ವರ್ಷಕ್ಕೊಮ್ಮೆ ಈಯುವ ಹಸು: "“ಒಟೌವಿಡಿದು ವರ್ಷಕೀನುವುದು 


ಸಮಾನಯೆನಿಕ್ಕುಂ'' (ಮಂಗರಾ. ೫೪-೪). (ಸಂ. ಸಮಾನಾ] 


1 ಸಮಾಪ (ಗು). ೧. ಹತ್ತಿರದ ; ಬಳಿಯ ; ಸನಿಹದ. (ನಾ). ೨. ಹತ್ತಿರ ; 


ಸನಿಹ: ""ಸನಿಹಂ ಕೆಲಂ ಪಕ್ಕಮುಂ ಪೊರೆಯು ಪೊರ್ದುಗೆಯುಮೆನೆ ಸಮಾಪಕೆ 
ಪೆಸರ್‌'' (ಕಬ್ಬಕ್ಕಿ. ೩೨) ; ಸಮಾಪಕ್ಕೆ - ಇದೆ ಇದೆ ಸಾರ್ಕೆ ಸಾರ್ಕೆ ಗಣಕಾವಳಿ ಪೇಬ್ದ 
ಮುಹೂರ್ತಂ (ಶಮದ. ೧೯೫ ಪ್ರಯೋ) ; ಸುತ್ತೆಲ್ಲ ಕತ್ತಲಾ ಒಳಗ ಬೆಳಗತದ ದೀಪಾ ಬಾ 
ಸಮಾಪಾ (ನಾದಲೀ. ೪೭-೯). ಸಂ.) 


| ಸಮಾಷಗ (ನಾ). ಹತ್ತಿರದಲ್ಲಿರುವವನು; ಬಳಿಯಲ್ಲಿರುವವನು : ""ಆಸನ್ನ:- 


ಸಮಿಪಗಂ'' (ಕಾಶಕ್ಯ ೧೪೯). ಸಂ.) 


೨. ಒಂದುಗೂಡುವುದು ; ಸಮಾಗಮ: ಸಾಂದರ್ಯವೆಂದರೆ ಅಹಂ - ತತ್‌ |2| ಸಮಾಪಗತ (ನಾ). ೧. ಹತ್ತಿರವಾದುದು; ಸಮಾಪದಲ್ಲಿರುವಂಥದು. 


೨ 


ಇವೆರಡರ ಸಂಪೂರ್ಣಸಮಾಕರಣ (ಸೌಂದಸ. ೧೬). ೩. [ಗಣಿತ] "ಎ' ಎಂಬ 
ಗುರುತಿನಿಂದ ಕೂಡಿದ ಎರಡು ರಾಶಿಗಳನ್ನು ಸಮವೆಂದು ದೃಢೀಕರಿಸುವ | 
ಸೂತ್ರ : ಬೀಜಗಣಿತದ ಸಮಾಕರಣವನ್ನು ತಿಳಿಸಿಕೊಡಲು ಕೂಡ ಎಂಥದೋ | 
ಒಂದು ಕಥೆ (ಕಥಕ. ೧). ([೫ಂ.] {| 
ಸಮಾಕರಿಸು (ಕ್ರಿ). ೧. ಸೇರಿಸು; ಒಟ್ಟುಗೂಡಿಸು: ಅರಿಷಡ್ವರ್ಗಮನದಿರ್ಪಿಯುಂ [ಜ| 
ತ್ರಿವರ್ಗಮಂ ಸಮಿಕರಿಸಿಯುಂ (ಚಂದ್ರಪ. ೨-೬೧. ೨. ಸಮವೆಂದು ಭಾವಿಸು, -| | 
ಎಣಿಸು : ಈ ಬಿಜ್ಜಣನನ್ನು . . . ಸಿಂದಬಿಜ್ಜಳನೊಂದಿಗೆ ಸಮಾಕರಿಸಬಹುದು | 
ಎನಿಸುತ್ತದೆ (ಮೂರುಉ. ೭೮). [ಸಮಾಕರಣ + - ಇಸ್ಬು] | 
ಸಮಾಕೃತ (ಗು). ೧. ಸಮಗೊಳಿಸಿದ ; ಮಟ್ಟಮಾಡಿದ. ೨. ಒಂದೇ ರೀತಿಯಾಗಿ 
ಮಾಡಿದ ; ಅನುಕರಿಸಲ್ಪಟ್ಟ. ೩. ಸೇರಿಸಿದ ; ಕೂಡಿಸಿದ : ಸಮಾಕೃತತ್ರಿವರ್ಗನುಂ | 35 
ದೃಢೀಕೃತತಳವರ್ಗನುಂ ... ಆಗಿ... ಅರಸುಗೆಯುತ್ತುಮಿರೆ (ಚಂದ್ರಪು. ೪-೨೮ ವ). 
[ಸಂ.1 | | 
ಸಮಾಕ್ಷಕ (ನಾ). ಸೂಕ್ಷ್ಮವಾಗಿ ಪರಿಶೀಲಿಸುವವನು : ಆ ಕಚೇರಿಯ | | 
ಮೇಲ್ವಿಚಾರಣೆಗಾಗಿ ಸರ್ಕಾರವು ಸಮಾಕ್ಷಕರೊಬ್ಬರನ್ನು ನೇಮಿಸಿದೆ (ರೂಢಿ). [ಸಂ.) 
ಸಮಾಕ್ಷಣ (ಗು).ಸೂಕ್ಶ್ಮವಾಗಿ ಪರಿಶೀಲಿಸುವ : ಇದನ್ನು ಓದಿದ ತರುವಾಯ ಕವಿ 
ಒಳ್ಳೆ ಸಮಾಕ್ಷಣಚತುರ ಎನ್ನುತ್ತೇವೆ (ಕಾವ್ಕಕು. ೬೮). [ಸಂ.] | 
ಸಮಾಕ್ಷಣೆ (ನಾ). ಸೂಕ್ಷ್ಮವಾದ ಪರಿಶೀಲನೆ : ಅನೇಕರು ಖಗೋಳಶಾಸ್ತ್ರ | 
*. ಸಂಬಂಧವುಳ್ಳ ಸಮಾಕ್ಷಣೆಗಳನ್ನು ಮಾಡಿದ್ದರು (ಎಚ್ಹಾಕ. ೪೭). (ಸಂ. ಸಮಾಕ್ಷಣ! | 
ಸಮಾಕ್ಷಿಸು (ಕ್ರಿ). ಸೂಕ್ಷ್ಮವಾಗಿ ನೋಡು ; ಪರೀಕ್ಷಿಸು : ಕದ್ದು ಕದ್ದು 
ನೋಡುತ್ತಿದ್ದನು . . . ಏನಾದರೂ ಸಾಕ್ಷಿ ದೊರೆಯುತ್ತದೆಯೋ . ಎಂದು |45 
ಸಮಾಕ್ಷಿಸುವಂತೆ (ಮಲೆಮ. ೪೭೪). (ಸಮಾಕ್ಷಣ *- - ಇಸು) 


ಸಮಾಪಪ್ರಾಸ (ನಾ). ಎ 


೨. [ಛಂದ] ಆರುಬಗೆಯ ಪ್ರಾಸಗಳಲ್ಲಿ ಒಂದು ; ಉಚ್ಚಾರಣೆಯಲ್ಲಿ 
ಸಾಮಾಪ್ಯವಿರುವ ಶ, ಷ, ಸ ಎಂಬ ಮೂರುವರ್ಣಗಳು ಕ್ರಮವಾಗಿ 
ಪ್ರಾಸಸ್ಥಾನದಲ್ಲಿರುವುದು : ವಿನುತಪ್ರಾಸಂ . . . ಸಮಾಪಗತಂ . . . ಅಂತಗತಂ 
ಸಂಜನಿತ ವಿಭೇದೋಕ್ತಿಯಿಂದಮಿಂತಾಜುತೆಅ೦ (ಕಎರಾ. ೨-೩೧) ; ವಿನುತಪ್ರಾಸಂ 
ಶಾಂತೋಪನತಂ ವರ್ಗೋದಿತಂ ಸಮಾಪಗತಂ ಮತ್ತನುಗತಮಂತಗತಂ ಸಂಜನಿತಂ 
ವಿಭವೋಕ್ತಿಯಿಂದಿವಂತಾಜುತೇಆಂ (ಛಂದೋಂಬು. ೧-೪೬ ಅಧಿಕಪದ್ಮ ೬). (ಸಂ. 

ಸಮಾಪಗತ ೨: ಸಷಸವರ್ಣತ್ರಯಮಂ ವಿದಿತ 
ಪ್ರಾಸವಿವಿಕ್ತಾಸ್ಪದದೊಳ್‌ ನಿಲೆ ಪೇಟ್ಲೊಡದು ಸಮಾಪಪ್ರಾಸಂ (ಕಎರಾ. ೨-೩೬೯). 1ಸಂ.1 


ಸಮಾಪವರ್ತಿ (ಗು). ೧. ಹತ್ತಿರದಲ್ಲಿರುವ ;ನಿಕಟವರ್ತಿಯಾದ : ವನಧಿದ್ವೀಪ 


ಸಮಾಪವರ್ತಿ ವಸುಧಾಂತರ್ವರ್ತಿಯಾಗಿರ್ದರಾತಿನಿಕಾಯಕ್ಕಿದು ಯಾಮಿನೀಸಮುದಿತಂ 
ದೇವೇಂದ್ರಚಾಪಂ (ಆದಿಪು. ೧೪-೯೯). (ನಾ). ೨. ಹತ್ತಿರ; ಸನಿಹ : ಬಿಹಾರ 
ಪ್ರಾಂತ್ಮವು ಮಾನವಶಾಸ್ತ್ರದ ರೀತ್ಮ ಮತ್ತು ಸಾಂಸ್ಕೃತಿಕವಾಗಿಯೂ ಈ ಎರಡು ಪ್ರಾಂತ್ಮ 
ಗಳಿಗೆ ಆತಂತ ಸಮಾಪವರ್ತಿಯಾಗಿ ನಿಲ್ಲುತ್ತದೆ (ಭಾರಚಾ. ೭೪). 

[ಸಂ. ಸಮಾಪವರ್ತಿನ್‌) 


| ಸಮಾಪಸ್ಥ (ನಾ). ೧. ಹತ್ತಿರದಲ್ಲಿರುವಂಥದು; ಸನಿಹದಲ್ಲಿರುವಂಥದು : 


ಈ ಭೂಮಿಯ ಸಮಾಪಸ್ತವಾದ ಬೇರೆ ಭೂಮಿಯಿಂದಾದರೂ ಲಾಂಬಿ ಕಟ್ಟಿ 
ಕೊಳ್ಳಬಹುದು (ಭೂಮಿ. ೧೭). ೨. ಹತ್ತಿರದಲ್ಲಿರುವ ವ್ಯಕ್ತಿ : ಕಷ್ಟಸುಖಗಳಲ್ಲಿ 
ಸಮಾಪಸ್ಥರಲ್ಲದೆ ಯಾರು ಸಹಾಯ ಮಾಡುತ್ತಾರೆ? (ರೂಢಿ). (ಸಂ.] 


ಸಮಾಪಸ್ಥಿತ (ಗು). ಹತ್ತಿರದಲ್ಲಿರುವ ; ಸನಿಹದ : ತತ್ತಮಾಪಸ್ಥಿತ ರಕ್ತಾಶೋಕ 


ಮಹೀರುಹತಳವಿಶಾಳಶಿಳಾಪಟ್ಟಕದೊಳ್‌ ಉತ್ತರಾಭಿಮುಖನಾಗಿ ಕುಳ್ಳಿರ್ದು 
(ಶಾಂತಿಪು. ೮-೧೨೨ ವ). ([]ಸಂ.1 


ಸಮಾಷಿಸು ೮೩೫೬ ಚ ಇಹ 


ಸಮಾಪಿಸು (ಕ್ರಿ). ಹತ್ತಿರ ಬರು ; ಬಳಿಸಾರು : ವಾಹಿನಿ ಸಮುದ್ರಲಗ್ಗಕ | |ಸಮುಚಿತ (ಗು). ೧. ಉಚಿತವಾದ ; ತಕ್ಕೆ : ಸಮುಚಿತನೃಪತುಂಗದೇವಮಾರ್ಗ 


ಸಮಾಪಿಸುವಂತೆ (ಚತ್ರಾಂಗ. ೫೬-೧೫೪೫): ಮಳೆಗಾಲ ಸಮಾಪಿಸಿತು (ಮುಂಗಾಮು. ೬೧). ಕ್ರಮಗಮನಾಭಿಮುಖರ್ಕೆಳಪ್ಪ ಧೀರರ್‌ . . . ಕಾವ್ಮಾಶ್ರಮಪದಮಂ ನಿರಪಾಯ 

[ಸಮಾಪ *- - ಇಸ್ಸು] |  ಮೆಯ್ದಲಾರ್ಪರ್‌ (ಕಾರಾ. ೧-೧೪೭) ; ಜಾತಕರ್ಮನಾಮಕರಣಾನ್ನಪ್ರಾಶನಚೌಲೋಪ 

ಸಮಾರ (ನಾ). ೧. ಗಾಳಿ ; ವಾಯು : ಪೆಣ್ಣುಂಬಿಗಳ ಸರಮನೆತ್ತಿ ತಜುಂಬುತ್ತುಂ ನಯನಾದಿ ಸಮುಚಿತಕ್ರಿಯೆಗಳಿಂ ಕ್ರಿಯೆವಡೆದು (ಸುಕುಮಾ. ೫-೫೦ ವ). (ನಾ). 

ಬಂದುದಾ ಪ್ರಭಾತಸಮಾರಂ (ಪಂಪಭಾ. ೧೨-೧೦೫) : ಆ ಕುಮಾರವಿಯೋಗ | $| ೨. ಯೋಗ್ಮವಾದುದು; ತಕ್ಕುದು: 'ಅಮಳಲಿಂಗಾರ್ಚನಸಮಯದಲಿ 
ವಹ್ನಿಗೆಯಾಕೆಯಳಲು ಸಮಾರನಾಯ್ತು (ಕುವ್ಮಾದ್ರೋ. ೩೭-೧೮). ಪಿ. fs] ಸಮುಚಿತದ ನೈವೇದ್ಮವೇಳೆಯೊಳ್‌ (ಬಸಪು. ೩೩-೧೦). (ಸಂ. 

ಅಧಿದೇವತೆ : 'ಸಮಾರಕುಮಾರ' ಪರಾ. ೩. ಶಮಾವೃಕ್ಷ. [ಸಂ.। ಸಮುಚಿತಾಸನ (ನಾ). ಉಚಿತವಾದ ಪೀಠ, - ಗದ್ದುಗೆ : ದವನಕಂ 

ಸಮಾರಕುಮಾರ (ನಾ). ೧. ವಾಯುವಿನ ಮಗ ; ಭೀಮ : ಎಲೆ ಸಮಾರಕುಮಾರ ಸಮುಚಿತಾಸನದೊಳ್‌ ಕುಳ್ಳಿರ್ದು (ಪಂಚತಂ. ೪೫-೧೩ ವ) ; ಸಮುಚಿತಾಸನದೊಳ್‌ 

ಸಂಪ್ರತಿಗೆಳಸಿದೆ ಕಲಿತನವ ನೀರೊಳು ಕಲಕಿದ (ಕುವ್ಮಾಉ. ೬-೧೯). ೨. ಹನುಮಂತ: ಕುಳ್ಳಿರ್ದ ತನಯನಾನನಮನವನೀವಲ್ಲಭಂ . . . ನೋಡಿ (ಚಂದ್ರಪು. ೪-೧೪ ವ). (ಸಂ.] 

ಆ ಸಮಾರಕುಮಾರ ಬಳಿಕಿಂತೆಂದನರಸಂಗೆ (ತೊರರಾ. ೪-೧-೧೭). ಸಂ.) 10| ಸಮುಚ್ಚಯ (ನಾ). ೧. ಗುಂಪು; ಸಮೂಹ : ಶಾಕೂರರ ಪ್ರೇಮಗೀತೆಗಳ 

ಸಮಾರಜ (ನಾ). ಇ ಸಮಾರಕುಮಾರ ೧: ಎಲೆ ಸಮಾರಜನನುಜ ರಿಪುಬಲ ಸಮುಚ್ಚಯ "ತೋಟಗಾರ' (ಧರ್ಮಸಾ. ೫೯) : ಭಾಷೆ ಮೊದಲಲ್ಲಿ... ಮೂಲಭಾವಗಳನ್ನು 


ಸಮಾರಣ (ನಾ). ೧. ಎ ಸಮಾರ ೧ : ರಾಜಸುತೆಯಂ ನಯದಿಂದವಳುಯ್ಮಳ್‌ | ೨. ರಾಶಿ ; ಒಟ್ಟೆಲು : ನಾನಾ ಸಮಸ್ತಾಭರಣನವವಸ್ತಸಮುಚ್ಚೆಯವಂ ಸಮರ್ಪಿಸಿ 
. . . ಸಮಾರಣೋತ್ಕಿತವಿಶಾಳವಿಳೋಳತರಂಗರೇಖೆ ಪದ್ಮಾಂತರದಿಂದಮಿಂಬಲ್‌ದು | (ಬಸಪು ೫೯-೫೭). ೩. ಜೋಡಣೆ ; ಸೇರಿಕೆ. ೪. (ಕಾವ್ಯಮಾ। ಅರ್ಥಾಲಂಕಾರ 
ಮಾನಸಹಂಸಿಯನುಯ್ವಮಾರ್ಗದಿಂ (ಪಂಪಭಾ. ೩-೫೬); ಭೂ ತೋಯ ಪಾವಕ |15| ಗಳಲ್ಲಿ ಒಂದು ; ಸುಖಕರವಾದ ಅಥವಾ ದುಃಖಕರವಾದ ಫಲವನ್ನುಂಟು 


ವಿಲಯ ಮೇಘನಿಕಾಯವಿದೆ ಭುಜಬಲವ ತೋಟಿ (ಕುವ್ಮಾಭೀ. ೩-೨೫). ಸಂ.1 | ವೃಕ್ತಿಪಡಿಸುವ ಕೆಲವೇ ಸಂಖೆಯ ಸ್ವರಗಳ ಸಮುಚ್ಚಯ ಆಗಿದ್ದಿರಬೇಕು (ನಮ್ಮನು. ೨೯). 
| 


ಸಮಾರಣ ಅಂಬರಾದಿಗಳೆಲ್ಲ ಆದಿಯಾಧಾರದ ಪರಮಾತ್ಮಲಿಂಗದಲ್ಲಿ (ಬಸವ. ೯೪೯). ಮಾಡುವ ಅನೇಕ ಗುಣ ಕ್ರಿಯೆ ಮುಂತಾದುವು ಒಂದೇ ಕಡೆಯಲ್ಲಿರು 
೨. ಒಂದು ಬಗೆಯ ಸಸ್ಮ ; ಮರುಗ : ""ಸಮಾರಣಃ, ಮರುವಕ: . . . ವುದು: ಬಹುಸಂಕಥನಂ ಜಾತಿದ್ರವ್ಮಾದಿಕಂ ಸಮುಚ್ಚಯಮಕ್ಕುಂ (ಕಾವ್ಮಾವ. ೬೨೫). 
ಜಂಬೀರಃ - ಈ ೫ ಅಜ್ಜಿಗೆ, ಕೆಲಂಬರು ಮರುಗವೆಂಬರು'' (ನಾಚರಾ. ೧೯). ೩. [ಛಂದ] ೫. (ವ್ಕಾಕ। (ಸಮೂಹದ ಅರ್ಥವ್ಮಾಪ್ರಿಗಾಗಿ) ವಿಭಕ್ತಿ ಪ್ರತ್ಮಯಗಳ 
ಒಂದು ಗಣದ ಹೆಸರು; ಸಗಣ (ಟಟ -): ಸುರರ ಪಡೆ ನೆರೆದಿರಲು ಪದಾಂತದಲ್ಲಿಯೂ ಸಂಬಂಧಸೂಚಕವಾಗಿ ವಾಕ್ಕಗಳ ನಡುವೆಯೂ 
ಕರಿಗಳೆನಿತನಿತಚೊಳೆ ಖರಕರಸಮಾರಣಪದಾಂತಂ ಪುರಮಥನನಿದೆ ಬಚಕ ನೆರೆದು |20| ಬಳಸುವ "ಅಂ', "ಉಂ', "ಮತ್ತು', "ಅಥವಾ' ಮುಂತಾದ ಅವ್ಯಯ : 
ಯತಿ ದಶಮದೊಳೆ ತರತರದಿನೊಪ್ಪಿ ನಿಲೆ (ಛಂದೋಂಬು. ೩-೨೦೫). [ಸಂ.) ಲಘೂಚ್ಚಾರಿತ ಶಬ್ದದೋಷ ಮುಮದಂತೆ ಸಮುಚ್ಚಯಜಾತದೋಷಮುಂ . . . 
ಸಮಾರಭವ (ನಾ) ಎ ಸಮಾರಕುಮಾರ ೨ : ಸೇನೆಯೆಲ್ಲವನೊರಸಿ ಕಮಲಜಶಕ್ತಿ ವಿಶಂಕಾರಚಿತೋರುದೋಷಮುಮನೀ ತೆಅದಿಂ ತಜಾ್‌ಸಲ್ಲೆ ಪಂಡಿತರ್‌ (ಕಎರಾ. 
ಗೊಳಗಾದನು ಸಮಾರಭವ (ಕೌಶಿರಾ. ೧೧ ಸೂಚನೆ). [ಸಂ.) ೧-೧೧೩) ; ಷಷ್ಠಿಯೊಳ್‌ ಸಮುಚ್ಚಯಂ ಪತ್ತದು (ಶಮದ. ೧೨೨ ವೃತ್ತಿ). (ಸಂ.] 


ಸಮಾರಭುಗ್ವರ (ನಾ). ಹಾವುಗಳಲ್ಲಿ ಶ್ರೇಷ್ಠವಾದುದು ; ಆದಿಶೇಷ :| | ಸಮುಚ್ಚಯವಚನ (ನಾ). ೧. ಸಮುಚ್ಚಯಸಹಿತವಾದ ಮಾತು. ೨. ಕರ್ಮ 
ಸಮಾರಭುಗ್ವರೋದ್ಗೌರಯಶಂ ವಿರಾಜಿಸಿದುದೆಣ್ಣೆಸೆಯೊಳ್‌ (ರಾಜಕೇ. ೧-೬೬). (ಸಂ.] |25। ಮತ್ತು ಜ್ಞಾನವು ಸೇರಿ ಮೋಕ್ಷಕ್ಕೆ ಸಾಧನವಾಗುವುದೆಂಬ ವಾದ : 


ಸಮಾರಸುತ (ನಾ). - ಸಮಾರಕುಮಾರ ೧ : ಸಮರದನುಸಂಧಾನದಲಿ ಸಂಭ್ರಮಿಸಿ | ಮುಕ್ತಜೀವನಪ್ಪೊಡೇಕಪ್ರಕಾರನುಂ . . . ಅಪುನರ್ಜಾತನುಮಕ್ಷಯನುಮಕ್ಕುಮೆಂದು 
ಶೌರಿ ಸಮಾರಸುತನಲಿ ಸಮುತೆಯನು ಸೇರಿಸಿದನಂದು ಸಮಗ್ರಸೂಕ್ತಿಯಲಿ ಜೀವತತ್ವಮಂ ಸಮುಚ್ಚಯವಚನದಿಂ ಸವಿಸ್ತರಂ ಬೆಸಸಿ (ಸುಕುಮು. ೮-೧೪ ವ). [ಸಂ.] 
(ಕುವ್ಮಾಉ. ೬ ಸೂಚನೆ). (ಸಂ.) | |ಸಮುಚ್ಚಯಾಲಂಕಾರ (ನಾ). [ಕಾವ್ಮಮಾ] ಒಂದು ಅರ್ಥಾಲಂಕಾರದ ಹೆಸರು; 
ಸಮಾರಾತ್ಮಜ (ನಾ). ಇ ಸಮಾರಕುಮಾರ ೨ : ಸಮಾರಾತ್ಮಜಂ ತಾನುಮಂತೆಯ | - | ""ಏಕಕಾಲಿಕವಾದ ಅನೇಕಕ್ರಿಯೆಗಳ ವರ್ಣನೆ ಸಮುಚ್ಚಯಾಲಂಕಾರ'' 
ನೋಡುಶಿರ್ದನ್‌ ಸಮುದ್ರಸಮಗಂಭೀರನಂ . . . ರಾಮಚಂದ್ರನಂ! (ಶ್ರೀರಾಮಾ. |30 (ಕೈವಿಡಿ. ೨೮೪). [ಸಂ.) 
೨೮೯-೧೨೬). [ಸಂ.] ಸಮುಚ್ಚಳಿತ (ಗು). ಮೇಲೆದ್ದ; ಹಾರಿದ; ಚಿಮ್ಮಿದ: ಧನಂಜಯರಥ ಚಟುಳ 
ಸಮಾರಿತ (ಗು). ೧. ಅಲುಗಾಡಿಸಲ್ಪಟ್ಟ; ಅಲ್ಲಾಡಿದ. (ನಾ). ಚಕ್ರನೇಮಿಧಾರಾಪರಿವೃತ ಸಂಘಟ್ಟನಸಮುಚ್ಚಳಿತಪಾಂಸು ಪಟಳಾಂಧಕಾರ 
೨. ಅಲುಗಾಡಿಸಲ್ಪಟ್ಟುದು; ಅಲ್ಲಾಡಿದುದು : ಮುಯ್ಬಿನೊಳ್‌ ಪುದಿದ ಕುರುಳ್‌ ದುರ್ಲಕ್ಷಾಂತರಿಕ್ಷಕ್ಷಿತಿದಿಗಂತರಾಳಾಂತರಮುಂ (ಪಂಪಭಾ. ೧೩-೫೧ ವ); ಅನಂತ 
ಸಮಿರಣಸಮಾರಿತಮುಳ್ಳೆಯ ಪೂತ ಕಿಂಕಿರಾತದೊಳೆಅಗುತ್ತುಮಿರ್ಪಳಿಯ ಸಂತೋಷಪೀಯೂಷಾಂಬರಶಿಲೆಯೊಳಾ ಸಮುಚ್ಚಳಿತೋದಾರಪೂರಪ್ಲವಮಾನ 
ಗಾವಳಿಯಂದದಿನೊಪ್ಪಿ ತೋಜುಗುಂ (ಶಾಂಶಿಪು. ೧೧-೧೦೯). [ಸಂ.] 35 ಮಾನಸನಾಗಿ . . . ಅರ್ಚಿಸಿದಂ (ವರ್ಧಮಾ. ೬-೪೩ ವ). [ಸಂ.ಸಮುಚ್ಚಲಿತ) 
ಸಮಾಹಿತ (ನಾ). ಅಪೇಕ್ಷೆ ; ಬಯಕೆ ; ಇಚ್ಛೆ : ಮದಿರಾದೇವಿಯ ಮನೋಭಿ | |ಸಮುಚ್ಚಾಮರ (ನಾ). ೧. ಶ್ರೇಷ್ಠನಾದ ದೇವತೆ. ೨. ಮೇಲಕ್ಕೆ ಬೀಸಲ್ಪಟ್ಟ 
ಲಷಿತಮುಂ ಮದೀಯ ಸಮಾಹಿತಮುಂ . . . ಸಮನಿಸಿತಿಲ್ಲೆಂದು ಮನಂ ನೊಂದು ಚಾಮರ. ೧, ೨ :ಆಸ್ಕೆನ್ನಂ. .. ನಭಸ್ಮಳದಂತೆ ಸಮುಚ್ಚಾಮರಸಮಂಚಿತಮುಂ 
(ಕಾದಂಉ. ೫೪೬) ; ಸಯ್ತಿನಿಂ ಸಮನಿಕ್ಕುಮಲ್ತೆ ಸಮಾಹಿತಂ (ಕಾವ್ಕಾವ. ೯1). ಸಂ.) ಪೃಥುಳಪುರದಂತೆ ಮಿಳಿತ ಘಂಟಾಧೃನಿಕೇತನಾಲಂಬಿತಮು೦ . . . ಎನಿಸಿ 
ಸಮುಖ್ಯ (ನಾ). ೧. ಎದುರು; ಅಭಿಮುಖ : ಪೌರಜನರು ಆ ಮಹಾರಾಯನ (ರಾಜಶೇ. ೬-೧೭ ವ). [ಸಂ.(ಸಮುಚ್ಚ 4 ಅಮರ ; ಸಮುತ್‌ + ಚಾಮರ)] 
ಸಮುಖಕ್ಕೆ ಬಂದು (ಕೃವಾಅ. ೧೩೩). ೨. ಸನ್ನಿಧಾನ; ಸನ್ನಿಧಿ : ಇಂತಹ ಗಿಣಿಯು | 40| ಸಮುಚ್ಛಿನ್ನ (ಗು). ಸಂಪೂರ್ಣವಾಗಿ ನಾಶವಾದ : ಸಮುಚ್ಛಿನ್ನಕ್ರಿಯಾನಿವೃತ್ತಿ 
ದೇವರ ಸಮುಖಕ್ಕೆ ಸಲುವುದು (ವಚಕಾ. ೧). [ಆ ಸಂ. ಸಮ್ಮುಖ] ಧ್ಯಾನ ಪರಿಣತೆಯಿನಘಾತಿಚತುಷ್ಕಶುಷ್ಕೇಂಧನಪಾವಕನಾಗಲೊಡಂ (ಸುಕುಮಾ. 
ಸಮುಖ್ಯ (ಗು). ೧. ಹೆಚ್ಚು ಮಾತನಾಡುವ; ವಾಚಾಳತನವುಳ್ಳ. ೨. ಒಳ್ಳೆಯ | | ೯-೧ ವ); ಸಮುಚ್ಛಿನ್ನಪ್ರಾಣಾಪಾನಪ್ರಚಾರಂ ಸಮುಚ್ಛಿನ್ನಕ್ರಿಯಾವೃತ್ತಿಧ್ಯಾನಪ್ರವರ್ತನಾ 


ಮಾತುಗಾರಿಕೆಯಿಂದ ಕೂಡಿದ ; ವಾಕ್ಟಟುತ್ವವುಳ್ಳ. (ಸಂ. ಪರನಾಗಿ (ಪಂರಾಮಾ. ೧೬-೭೯ ವ). [ಸಂ.) 

ಸಮುಖಾದೇಶ (ನಾ). ನೇರವಾದ ಆಜ್ಞೆ, - ನಿರೂಪ : ದಂಡನಾಯಕಂ | |ಸಮುಚ್ಛ್ರಯ (ನಾ). ೧. ಎತ್ತರ ; ಔನ್ನತ್ಯ. ೨. ಉದ್ದ ; ನೀಳ : ಆರೋಹ;, 
ಅಡವದ ಬಂಮ್ಮಣಯ್ಕನ ಸಮುಖಾದೇಶದಿಂ ಕಾರುಣ್ಮಂಗೆಯ್ದು (ಕಣಆ. |45| ಸಮುಚ್ಛ್ರಯಃ - ಈ ೨ ಮರದ ಉದ್ದಂ'' (ಹಲಾಯು. ೩೦-೨೬). ೩. ವಿರೋಧ ; 
೧೮-೧-೬೮ ; 1127). [ಇ ಸಂ. ಸಮುಖಾದೇಶ) ಹಗೆತನ. ಸಂ.) 


ಸಮುಚ್ಛಿತ 


ಸಮುಚ್ಛಿ ತ (ಗು). ಎತ್ತರವಾದ; ಉನ್ನತವಾದ : ಪಂಚಾಶದುಪೇತಧನುಃ 


ಪಂಚಶತ ಸಮುಚ್ಛಿ ತದೇಹಂ (ಆದಿಪು. ೬-೬೪) ; ಸಮುಚ್ಛಿತಾನೇಕಮೇಘಡಂಬರ 
ಚಾರುತಾವಳಂಬಿಯಾಗಿಯುಂ .ಪ್ರಕಟೇಕೃತರಾಜಲೀಲೋದಯಮಲ್ತು (ಚಂದ್ರಪು. 
೪-೪೨ ವ). [ಸಂ.] 
ಸಮುಜ್ಜೃಲ, ಸಮುಜ್ಜ್ವಳ (ಗು). ೧. ಹೊಳೆಯುವ; ಪ್ರಕಾಶಮಾನವಾದ. 
೨. ಶ್ರೇಷ್ಠವಾದ; ಅತಿಶಯವಾದ : ಅಕ್ಕುಂ ನಿಷ್ಠುರವಾಕ್ಪಾಷಾಣಪರಿಸ್ಳುರಿತಂ 
ಕೃತಿರತ್ನದೊಳ್‌ ಸಮುಜ್ಞಲಭಾವಂ (ಚಂದ್ರಪು. ೧-೪೪). ಸಮುಜ್ಜೃಳ: 
೩. ಶುಭ್ರವಾದ: ಸಮುಜ್ಞಳಶಯ್ಕೆಯಿಂದಮೆಟ್ಟರಸಿ ಬಟ್‌ಕ್ಕಲಂಕರಿಸಿದಳ್‌ 
ನವಹಾಟಕಪೀಠಿಕಾಗ್ರಮಂ (ಚಂದ್ರಪು. ೭-೬೯). [ಸಂ] 
ಸಮುಜ್ಜಳ "ಸಮುಜ್ಞಲ' ನೋ. 
ಸಮಜ್ಜಿತ (ಗೌ). ೧. ಬಿಟ್ಟ ; ವರ್ಜಿಸಿದ ; ಪರಿತ್ಮಜಿಸಿದ. ೨. ಉಳಿದ ; ಮಿಕ್ಕ: 
ಸಮುಜ್ಜಿತ ಧನರಾಶಿ ಶಕ್ತಿ ಜನಿತಂ (ಜಾತತಿ. ೧೩-೧೮). [ಸಂ.) 
ಸಮುಜ್ವಲ, ಸಮುಜ್ವಳ (ಗು). ಹೊಳೆಯುವ; ಕಾಂತಿಯುತವಾದ: 
ಅಳಿಯಾಸೆಯಲಿ ನೆನೆವಂ ಸಮುಜ್ವಲದಂತಪಂತಿಯನು ಆ ಸತಿಯ ನವಕಂಬುಕಂಠದ 
ಭಾಸವಂ ನೆನೆವಂ (ಬಸಪು. ೪೨-೨೬) : ಶಂಕರಾಭರಣಸಮುಜ್ವಲವೇಣಿರಾಗರಂಜಿತೆ 
(ರಾಜಶೇ. ೧೧-೮೮). ಸಮುಜ್ವಳ : “ಸಮುಜ್ಯಳಿಸು' ಪರಾ. (ಸಂ. 
ಸಮುಜ್ವಳ "ಸಮುಜ್ವಲ' ನೋ. 
ಸಮುಜ್ವಳಿಸು (ಕ್ರಿ). ಹೊಳೆ; ಮಿರುಗು: ಕರ್ಣದೃಯಾಪೂರ್ಣಾಕಲಿತ 
ಸೌವರ್ಣಪತ್ರಂಗಳು ಸಮುಬಜ್ವಳಿಸೆ (ಬಸಪು. ೪-೩೮). 
[ಸಮುಜ್ವಳ (ಎ ಸಮುಜ್ವಲ) 4 - ಇಸ್ಫು) 
ಸಮುತ್ಕಂಟಕ (ಗು). ದೊಡ್ಡ ದೊಡ್ಡ ಮುಳ್ಳುಗಳಿಂದ ಕೂಡಿದ: ಸಮುತ್ಯಂಟಕ 
ವಿಟಪಿಲತಾ ವೀರುದತ್ಮಂತವೃತ್ಕುತ್ಕರದುರ್ವೇಶ೦ಂ ಮನಕ್ಕದ್ಳುತರಸದೊದವಂ 
ತಂದುದಂದೊಂದಗೇಂದ್ರಂ (ಚಂದ್ರಪು. ೫-೬೬). ಸಂ.) 
ಸಮುತ್ಕಟ (ಗು). ೧. ಅತಿಶಯವಾದ: ಪಟಹನಿಸ್ಸಾಣತಮ್ಮಟಬಭೇರಿಗಳ 
ಸಮುತ್ಕಟನಾದಂ . . . ಪಟುಭಟರ ಬೊಬ್ಬೆಯಾರ್ಭಟೆಗಳೊಂದಾಗಿ ಸಂಘಟಿಸಿತು 
(ಜೈಮಿಭಾ. ೪-೧೪). (ನಾ). ೨. ಅತಿಶಯವಾದುದು; ಅಧಿಕವಾದುದು: 
ವ್ಯೋಮಮನೆಯ್ದಿದತ್ತು ಪಟಹಸ್ಸುಟಪಾಟರವಂ ಸಮುತ್ಯಟಿಂ (ಚಂದ್ರಪು ೭-೭೯). 
[ಸಂ.1 
ಸಮುತ್ಕೀರ್ಣ (ಗು). ಮೇಲೆ ಏರಿದ ; ಎತ್ತರಕ್ಕೆ ನೆಗೆದ : ಸಮುತ್ಕೀರ್ಣರುಚಕಾರ್ಣ 
(ವಂ ಸೌ]ವರ್ಣಾಂಡಂಗಳಿನಗುರ್ವಿ!ಸಿಯೆ) ಪದುಳಿಸಿದಂ (ವರ್ಧಮಾ. ೧೨-೩೮); ಆ ಸೈನ್ಮಂ 
. ಸಾಮ್ರಾಜ್ಕದಂತೆ ಸಮುತ್ಕೀರ್ಣಧರಾಪರಾಗಮುಂ ಶರಧಿತಟದಂತೆ ಮಹಾ 
ಪ್ರಭಾವನೀಪಾಲಂಕೃತಮುಮೆನಿಸಿ (ರಾಜಶೇ. ೬-೧೭ ವ). [ಸಂ.] 
ಸಮುತ್ಛಾತ (ಗು). ಬುಡಸಮೇತ ಕಿತ್ತ: ಪ್ರಳಯಕಾಲದಂತೆ ಮಹಾವರಾಹ 
ಸಮುತ್ಪಾತಧರಣೀಮಂಡಲಮುಂ . . . ಆಗಿಯುಂ (ಕಾದಂಪೂ. ೧೦೦). [ಸಂ] 
ಸಮುತ್ತರಣ (ನಾ). ನದಿ ಮುಂತಾದುವನ್ನು ದಾಟುವಿಕೆ: ಅಂತವರಂ 
ಶಾಸನೋಪನತರ್ಮಾಡಿ ಕಾವೇರೀ ಸ್ರವಂತೀ ಸಮುತ್ತರಣಾನಂತರಂ ಬರೆವರೆ 
(ಶಾಂತಿಪು. ೧೧-೩ ವ). 1ಸಂ.] 
ಸಮುತ್ತಾನಿತ (ನಾ). ಅಗಲವಾಗಿ ತೆರೆದಿರುವಂಥದು : ಜನಪಂ ಪಾಯಸಮಂ 
. ಇಕ್ಕಿದನಾ ಮುನಿಪತಿಯ ಸಮುತ್ತಾನಿತಮೆನಿಸಿರ್ದ ವಿಶಾಳಪಾಣಿಪಲ್ಲವ 
ಪುಟದೊಳ್‌ (ಮಲ್ಲಿಪು ೧೪-೯). [ಸಂ.1 
ಸಮುತ್ತಾರಕ (ನಾ). ದಾಟಿಸುವವನು ; ಪಾರುಮಾಡುವವನು : ಪುರಹರ 
ಸಮಯ ವಿಸ್ತಾರಕರು ನತನರವಿಪಜ್ಜಲನಿಧಿಸಮುತ್ತಾರಕನೆನಲು ಮೆಜೌದು (ಬಸಪ. 
೫೮-೫೨)... (ಸ0.1 
ಸಮುತ್ತಾರಿಸು (ಕ್ರಿ). ದಾಟಿಸು ; ಪಾರುಮಾಡು: ಎನ್ನಂ ಸಮುತ್ತಾರಿಸಲ್‌ 
ಲೀಲಾಲೋಕನಮಾತ್ರದಿಂದೆ ನೆ್‌ಗುಂ (ವಸ್ತವಂ. ೧-೧೨). 
[ಆ ಸಮುತ್ತರಣ *- - ಇಸ್ಮು] 


೮೩೫೭ 


a0 


4 


ಸಮುತ್ಛುಲ್ಲ 


ಸಮುತ್ತಾಳ (ನಾ). ಶೀಘ್ರ; ತ್ವರೆ: ಅರೆಬರ್‌ ನವರತ್ನರಥಂಗಳಂ ಸಮುತ್ತಾಳ 
ದೊಳೇಜ್‌ ಶೀಘ್ರಗತಿಯಿಂ ಪೆಸರ್ವೆತ್ತ ವಿದರ್ಭದೇಶಭೂಪಾಳಿಯೆನಿಪ್ಪ ಕುಂಡಿನ 
ಪುರಾಂತರದೊಳ್‌ ನೆಲಸಿರ್ದರುರ್ವಿಪರ್‌ (ನಳಚಂ. ೨೪೩). (ಸಂ. ಸಮುತ್ತಾಲ] 

ಸಮುತ್ತುಂಗ (ಗು). ೧. ಎತ್ತರವಾದ; ಉನ್ನತವಾದ :ಸಮುತ್ತುಂಗಾಸನದೊಳಿರಿಸಿ 
ಧರ್ಮಮಂ ಬೆಸಗೊಳೆ (ಶಾಂತಿಪು. ೭-೨ ವ) ; ಸೊಗಯಿಸುವುದು ಪೌದನಪುರಂ 
ಸಮುತ್ತುಂಗರಮ್ಮಹರ್ಮ,ಪ್ರಕರಂ (ವರ್ಥಮು. ೩-೨). ೨. ಅತಿಶಯವಾದ : 
ಅವಿರತಸಮುತ್ತುಂಗವಿಳಸದಗಣ್ಮಪುಣ ಸಮುದಯಕರವಾಗಿ (ಬಸಪು. ೩೮-೪೪). 

[ಸಂ.] 

ಸಮುತ್ತಾಂಶು (ನಾ). ಸೂಸಿದ ಕಿರಣ ; ಹೊಮ್ಮಿದ ಕಿರಣ : ಶಿರದೊಳ್‌ 
ರತ್ನಾವಳೀಶೇಖರಶಿಖರಸಮುತ್ಮಾಂಶುಗಳ್‌ ಮೊತ್ತಮಂ ಬಿತ್ತರಿಪನ್ನಂ (ಚಂದ್ರಪು. 

[ಸಂ.] 

ಸಮುತ್ಗಾನ (ನಾ). ೧. ಮೇಲಕ್ಕೆ ಏಳುವುದು, - ಮೂಡುವುದು : ರತ್ನದ 
ಮೇಳಾಪಕದಿಂದ ವೀಕ್ಷಣಸಮುತ್ನಾನೇಕಸಮ್ಮರ್ದಸಮ್ಮದಕೋಲಾಹಲದಿಂದಮಾ ನಗರಿ 
. * - ಏನೊಪ್ಪಿತೋ (ಕಾದಂಪೂ. ೪೩೬). ೨. ರೋಗದಿಂದ ಚೇತರಿಸಿಕೊಳ್ಳುವಿಕೆ. 
೩. ಹೆಚ್ಚಳ ; ಆಧಿಕ್ಕ. [ಸಂ.] 

ಸಮುತ್ತಾಪಿತ (ನಾ). ಎತ್ತರದಲ್ಲಿ ಸ್ಥಾಪಿಸಿದುದು ; ಆಗಳ್‌ ನಿರಂತರ 
ಸಮುತ್ಥಾಪಿತಂಗಳುಂ . . . ಅಪ್ಪ ತೋರಣಂಗಳನೆ ನುಗುಳುತ್ತುಂ (ಆದಿಪು. ೪-೫೮ ವ). 

[ಸಂ.] 

ಸಮುತ್ನಿತ (ಗು). ೧. ಮೇಲೆದ್ದ; ಮೇಲೇರಿದ : ತುರಂಗಖರಖುರ ಸಮುತ್ಮಿತ 
ಧರಾರಜಂ ನೆಗೆದು ಶೀವೆ (ರಾಜಶೇ ೧೩-೮೦). ೨. ರೋಗದಿಂದ ಚೇತರಿಸಿಕೊಂಡ. 
೩. ಒದಗಿದ; ಉಂಟಾದ. (ನಾ). ೪. ಮೇಲೇರಿದುದು; ಮೇಲಕ್ಕೆ 
ಎದ್ದುದು: ಅಮಿತ ಚತುರಂಗಸೇನಾಗಮನದೊಳುತ್ತುಂಗಜಂಗಮ ಪ್ರಾಕಾರ 
ಭ್ರಮಮಂ ಪಡೆದುದು ತತ್ಪದಸಮುತ್ನಿತಂ ಬಳಸಿ ಬಹಳ ಧೂಳೀಪಟಲಂ (ಚಂದ್ರಪ್ಪ. 
೧೦-೨೭). ೫. ಎದ್ದು ನಿಂತವನು: ""ಊರ್ಧ್ವಜಾನುಃ, ಸಮುತ್ನಿತ: - ಈ ೨ 
ನಿಂದಿರ್ದವಂ'' (ಹಲಾಯು. ೬೪-೨೩೧). (ಸಂ.] 

ಸಮುತ್ಪತ್ತಿ (ನಾ). ಹುಟ್ಟುವಿಕೆ ; ಜನನ : ಸೌಧರ್ಮಕಲ್ಪಸಮುತ್ಪತ್ತಿವರಮಲ್ಲಿಂದತ್ತಣ 
ಭವಪ್ರಾದುರ್ಭಾವಮುಮಂ . . . ಬೆಸಸಿದಂ (ಶಾಂತಿಪು ೬-೮ ವು. [ಸಂ.) 

ಸಮುತ್ಪನ್ನ (ಗು). ೧. ಹುಟ್ಟಿದ ; ಮೂಡಿದ : ಅನ್ನೆಗಮದಚೊಳಗೆ ಸಮುತ್ಪನ್ನ 
ಪ್ರಾಧಾನ್ಮಮನೃಮರ್ಥಾಧಾರಂ ಮುನ್ನಂ ಶಬ್ದಾಳಂಕಾರಂ ನಿಶ್ಚಿತಮಕ್ಕೆ ಪೇಟ್ವ 
ಮಾಟ್ಕೆಯೊಳೆನ್ನಾ (ಕಎರಾ. ೨-೩) ; ದಶಾನನಂ . . . ತನ್ನಂ ತಾನೆ ಪಟೌದುಟೌದು 
ಕರ್ಮಾಧೀನಸಮುತ್ಪನ್ನದುರಘದುಷ್ಟರಿಣತಿಯಂ (ಪಂಠಾಮಾ. ೧೪-೧೧೧). (ನಾ). 
೨. ಹುಟ್ಟಿದುದು; ಉಂಟಾದುದು: ನಿನ್ನ ನೀನಜ*ಯದೆ ಮದಸಮುತ್ತನ್ನದಿಂ 

. . ಬಯಸಿ (ಬಸಪು. ೨೪-೮೧). ೩. ಹುಟ್ಟಿದವನು; ಜನಿಸಿದವನು: 


೬-೭೦). 


ಭರತಾನ್ವಯಸಮುತ್ತನ್ನರಾಗಿ ಫಲವೇನು (ಜೈಮಿಭಾ. ೨-೫೬). [ಸಂ.] 
ಸಮುತ್ಪಾಟನ (ನಾ). ಬುಡಸಹಿತ ಕೀಳುವುದು : ಆತಂ . . . ವಿದ್ಧಿಷ 
ದಿಭರದನಸ್ತಂಭಲೀಲಾಸಮುತ್ಪಾಟನಕಾಂಕ್ಟ್ಸಾದುರ್ಮದಂ (ಆದಪು ೧೪-೧೯). ಸಂ.) 


ಸಮುತ್ತಾದಿಸು (ಕ್ರಿ). ದೊರಕಿಸಿ ಕೊಡು ; ಒದಗಿಸು : ಪುಷ್ಪದಂತ ಶ್ರೀಪಾದಂಗಳ್‌ 

ಸಮುತ್ತಾದಿಸುಗೆಮಗೆ ಹೃದಿಂದೀವರಾನಂದದೊಳ್ಳಂ (ಪುಷ್ಪಪು ೧-೧). 
[ಸಂ. ಸಮುತ್ಬಾದನ 4 - ಇಸು) 

ಸಮುತ್ತು ಮತ (ನಾ). ನೆಗೆತ; ಹಾರಿಕೆ : ಒದಎದ ಬೆಟ್ಟಬೇಸಗೆಯ 
ಕೂರ್ವಿಸಿಲರ್ವಿಸೆ ಬೆರ್ಚಿ ವಾಯುವೇಜ್‌ದ ಹರಿಣಂ ಸಮುತ್ತುತದಿನಿಂದುವ ಬಿಂಬವ 
ನೋಡಿ ಪೊಕ್ಕು . . . ನೆಲಸಿರ್ದುದು (ಚಂದ್ರಪು. ೯-೭೮). [ಸಂ.) 

ಸಮುತ್ಫುಲ್ಲ (ಗು). ಚೆನ್ನಾಗಿ ಅರಳಿದ ; ಪೂರ್ಣವಿಕಾಸವಾದ : ಮಲ್ಲಪಯ್ಮ 
ನುದಗ್ರಬೋಧಸಮಗ್ರನಗ್ರಜನುಂ ಸಮುತ್ತುಲ್ಲಪಂಕಜಲೋಚನೆಂ ಗುಣಿ (ಶಾಂತಿಪು. 
೧-೪೦) ; ತಳ್ತಗಲವೆಂದುಂ . . . ಸಮುತ್ಫುಲ್ಲ ಮಲ್ಲೀಪುನ್ನಾಗಯುಗಂ (ಚಂದ್ರಪು. 


೧೧-೫೩). [ಸಂ.] 


ಸಮುತ್ಸಾರಿತ 


ಸಮುತ್ಸಾರಿತ (ನಾ). ಹೊರಡಿಸಿದುದು ; ಹೊರದೂಡಿದುದು : ಪರಸ್ಪರ 
ಸಮರರಭಸ (ಸಮುತ್ಸಾ]ರಿತಮುಂ ಸಕಲಸಾಮಂತಮಕುಟಬದ್ದಮೌಳಿಮಾಳಾವಿಗಳಿತ 
ಮಕುಟಕೋಟಿಸಂಘಟ್ಟನೋಚ್ಚಳಿತಮಣಿಶಲಾಕಾಸಂಕುಳಮುಂ (ಪಂಪಭಾ. ೧೩-೫೧ ವ). 


[ಸಂ.) 
ಸಮುತ್ಸುಕ (ಗು). ೧. ಉತ್ಸಾಹದಿಂದ ಕೂಡಿದ : ಸಮುತ್ಸುಕಭಾವದಿಂದಮೆಯ್ತಂದು 
ನೃಪೇಶ್ವರಪ್ರಿಯತನೂಭವನಂ ಪೆಅತೊರ್ವಳ್‌ ನೋಡಿದಳ್‌ 


(ವರ್ಧಮಾ. ೩-೭೮): ಕಾಲಮೇಘಂ . . . ಕಿರಾತರ್ವೆರಸು ಬೇಂಟೆವೋಗಲೆಂದು ಸಮದ 
ಸಮುತ್ಸುಕಚಿತ್ತನಾಗಿ (ರಾಜಶೇ. ೫-೫೦ ವ). ೨. ಚಿಂತೆಯಿಂದ ಕೂಡಿದ. (ನಾ). 
೩. ಚಿಂತೆಯಿಂದ ಕೂಡಿದವನು ; ದುಃಖಿ: ಅದಲ್‌ಂ ಭೂಭುಜಂ 
ಸಮುತ್ಸುಕನಾಗಲಾಗದು (ಪಂಚತಂ. ೨೧೬-೯). [ಸಂ.] 

ಸಮುತ್ಸುಕತೆ (ನಾ). ತೀವ್ರವಾದ ಬಯಕೆ ; ಉತ್ಕಟವಾದ ಹಂಬಲ : ಸತೃತಿ 
ಚಂದ್ರಿಕೆ. . . ಸಕಳರಸಜ್ಞಹೃತ್ಕುಮುದಸಮ್ಮುದಮಂ ನೆಗಳ್ದಿರ್ಪಿನಂ ಸಮುತ್ಸುಕತೆಯ 
ನೇಕೆ ತಾಳ್ಗುಮದಲಳ್‌ ಖಳಚಕ್ರಚಯಂ (ಶಬಶಂ. ೧-೧೧). [ಸಂ. ಸಮುತ್ಸುಕತಾ। 

ಸಮುದಗ್ರ (ನಾ). ಬಹಳ ಎತ್ತರದಲ್ಲಿರುವ, - ಮೇಲಿರುವ : ದಿವಿಜರ್‌ 
ಮೊಗೆದೀವಮೃತಜಲಭರಿತಕಾಂಚನಸಮುದಗ್ರಘಟಾಳಿಯೆಸೆದುವಿಂದ್ರನ ತೋಳೊಳ್‌ 
(ಅಜಿಪು. ೪-೪೮). (ಸಂ. 

ಸಮುದಯ (ನಾ). ೧. (ಸೂರ್ಯನು) ಮೇಲೆ ಬರುವಿಕೆ ;ಮೇಲಕ್ಕೇರುವುದು. 
೨. ಜೊತೆಗೂಡುವುದು ; ಸೇರುವುದು. ೩. ಗುಂಪು ; ಸಮೂಹ : ಒರ್ವರೆ 
ವಿಹರಿಪುದಂ ಬಿಸುಟಂಬರಾಂಬರರ್‌ ತಮ್ಮ ಸಮುದಯಂ ಬೆರಸಿರ್ಪರ್‌ (ಆದಿಪು. 
೧೫-೩೨): ಯಕ್ಷಸಮುದಯಂ ಕಿನ್ನರವ್ಮೂಹಮುಂ ಗಂಧರ್ವಸವಿತಿ. .. ಮಾನವಚಯಂ 
ರಾಗದಿಂದೀಶನೋಲಗಕೆ ಬರುತಿರ್ದುದು (ಚಿಬಪು. ೨-೧೬); ಗುಬ್ಬಳಿಸಿ ಪಟಪಟನೆ ಹಾರಿ 
ಬಹ ಹೊರಸುಗಳ ಸಮುದಯಂ (ಚತ್ರಾಂಗ. ೫೩೬-೧೪೪೭). ೪. ಒಟ್ಟು; ಮೊತ್ತ. 
೫. ಪ್ರಯತ್ನ ; ಪರಿಶ್ರಮ. ೬. ಸಂಯೋಗ ; ಮಿಶ್ರಣ. ೭. ಕಲಹ; ಯುದ್ಧ: 
""ಸಂಗ್ರಾಮಃ ... ಸಮುದಯಃ . . ವಿಗ್ರಹಃ - ಈ ೩೫ ಕಾಳೆಗಂ'' (ಹಲಾಯು. ೭೫-೨೯೯). 
೮. ಸೈನ್ಮದ ಹಿಂಭಾಗ. ೯. [ಬೌದ್ಧ] ನಾಲ್ಕು ಬಗೆಯ ಧರ್ಮಸಾಧನೆಯ 
ತತ್ತ್ವಗಳಲ್ಲಿ ಒಂದು : "ದುಖ, ಸಮುದಯ, ನಿರೋಧ, ಮಾರ್ಗ' ಎಂಬ 
ಧರ್ಮದೇಶನವನ್ನು ಭಗವಂತನು ಪ್ರಕಾಶಪಡಿಸಿದನು (ಬುದ್ಮಪ. ೧೧೧). [ಸ0.) 

ಸಮುದಾಚಾರ (ನಾ). ೧. ಸರಿಯಾದ ರೀತಿನೀತಿ ; ಶಿಷ್ಟಾಚಾರ : ಸುದರ್ಶನ, 
ರೋಷದಿಂದ ಸಮುದಾಚಾರವನ್ನು ನೋಡಲಿಲ್ಲ (ಭಾಸನಾ. ೪೪). ೨. ಉದ್ದೇಶ ; 
ಸಂಕಲ್ಪ. ಸಂ.) 

ಸಮುದಾಯ (ನಾ). ೧. ಗುಂಪು ; ಸಮೂಹ : ಶ್ರಾವಕಸಮುದಾಯದ 
ತೇಜವನೇನೆ ಪೇಳುವೆನು (ಧನ್ಮ್ನಚ. ೨೩); ಪುರುಲೆಗಳ ಪೆರ್ಮಂದೆ ; ಬರ್ಹಿಗಳ 
ರಮಣೀಯ ಸಮುದಾಯಮಿತ್ಕಾದಿ ನಾನಾಶಕುಂತವ್ರಜಂ (ಚಿತ್ರಾಂಗ. ೫೩೬-೧೪೪೭). 
೨. ಒಟ್ಟು; ಮೊತ್ತ: ಸಮುದಾಯಾರ್ಥಮನಾರಯೆ ಸಮನಿಸುವರ್ಥಪ್ರತೀತಿ 
ತೋಜದೊಡೆಲ್ಲಂ ಕ್ರಮಮಕ್ಕುಮರ್ಥಶೂನ್ಮಂ (ಕವಿರಾ. ೧-೭೩೮). ೩. (ಆಲಂ) 
ಸಂಪೂರ್ಣವಾದ ಸೊಗಸು; ಒಟ್ಟಂದ : ಸಮುದಾಯಂ ಮೆಲೆಯಲೈವೇಬ್ಬುದು 
ಕಥಾವಿಸ್ತಾರದೊಳ್‌ (ಅನಂಪು. ೧-೩೬). (ಸಂ. 

ಸಮುದಾಯವಾಸಿ (ನಾ). ಗುಂಪಿನ ಮಧ್ಯೆ ಬದುಕುವವನು ; ಗುಂಪಿನಲ್ಲಿ 
ವಾಸಿಸುವವನು : ಎಕವಿಹಾರಮಂ ಪತ್ತುವಿಟ್ಟು ಮುನಿಗಳ್‌ ಸಮುದಾಯವಾಸಿ 
ಗಳಪ್ಪರ್‌ (ಚಾವುಂಪು. ೫೩). (ಸಂ. ಸಮುದಾಯವಾಸಿನ್‌] 

ಸಮುದಾಯಶೋಜೆ (ನಾ). ಸಮಗ್ರ ಆಕೃತಿಯ ಚೆಲುವು ; ಒಟ್ಟಂದ : ಅವರ 
. .. ಅವಯವದ ಶೋಭೆಗೆ ಬೆಂಬಲಮಾದ ಸಮುದಾಯಶೋಭೆಗಂ . . . ಬೆಕ್ಕಸಂ 
ಬಟ್ಟು (ಶಾಂತಿಪು. ೩-೫೩ ವ). (ಸಂ. ಸಮುದಾಯಶೋಭಾ। 

ಸಮುದಿತ (ಗು). ೧. ಒಟ್ಟುಗೂಡಿದ ; ಒಟ್ಟಿಗೆ ಸೇರಿದ. ೨. ಮೇಲಕ್ಕೆ 
ಬಂದಿರುವ ,- ಮೂಡಿರುವ : ಸ್ವಸಮೆಯಸಮುದಿತಸರಶ್ಚಂದ್ರಚಂದ್ರಿಕಾಚಕೋರರುಂ 
(ಹಾ. ೪, ೪೮-೨೬ ; 1097). ೩. ಮೇಲೆತ್ತಿ ಹಿಡಿದಿರುವ : ಸಮುದಿತಧವಳಾತ 


೮೩೫೮ 


ಸಮುದ ಸಟ 


ಪತ್ರನುಮಾಗಿ . ನಡೆತಂದು (ನಂಬಿರ. ೧೬-೧೨೭). ೪. ಉಂಟಾದ ; 
ಉತ್ಪತ್ತಿಯಾದ: ಸಮುದಿತಕುಸುಮಾಮೋದೋದಯೋದ್ಯ್ಮಾನಲೀಲಾಕ್ರಮ 
ವಿಹಿತಜಲಕ್ರೀಡಾವಿನೋದಾದಿನೀತಂ (ಕವಿರಾ. ೩-೨೧೧) ; ಇದುವಲಾ ನಿಜಪದವಿ 
ಗಳಿಗಾಸ್ಪದವೆನುತ್ತಂ ತತ್‌ಪ್ರಸಾದಸಮುದಿತಭೋಗಿತನಾಗಿ (ಬಸಪು. ೩೦-೧). (ನಾ). 
5 ೫. ಒಟ್ಟುಗೂಡಿದುದು ; ಸೇರಿದುದು : ಎರಡುಬಲಮುಂ ಭೋರೆಂದಾರ್ದಾರ್ದು 
ಖೇಚರಭೂಮಿಗೋಚರಸಮುದಿತಂ ಬಾನೊಳ್‌ ಭೂಭಾಗದೊಳ್‌ ಕಿಡಿಗುಟ್ಟಿದಂತಿರೆ 
(ಶಾಂತಿಪು. ೫-೫೩). ಸಂ.) 
ಸಮುದ್ದ (ನಾ). ೧. ಮುಚ್ಚುಳವಿರುವ ಸಂಪುಟ,- ಕರಡಿಗೆ : ""ಸಮುದ್ಧ;, 
ಸಂಪುಟ: - ಈ ೨ ಕರಂಡಗೆ'' (ಹಲಾಯು. ೧೨೬-೭೯). ೨. [ಛಂದ] ಯಮಕಾಲಂಕಾರದ 
ಒಂದು ಪ್ರಭೇದ ; ನಾಲ್ಕು ಪಾದಗಳಲ್ಲಿ ಯಾವುದೇ ಎರಡು ಪಾದಗಳು 
ಪುನರಾವೃತ್ತಿಯಾಗುವುದು : ಪರಿವೃತ್ತಂ . . . ಸಮುದ್ಗಮೆಂಬಿವು ಮೊದಲಾಗಿರೆ 
ಯಮಕಭೇದಂ (ಕಾವ್ಮಾವ. ೫೪೬). ೩. [ನಾಟ್ಯ] ತುಟಿಯ ಒಂದು ಭಂಗಿ ; 
ತೆರೆದಿರುವ ಎರಡುತುಟಿಗಳನ್ನು ಸೇರಿಸಿ ಉಬ್ಬಿಸುವುು : ಪೊಳೆವೆರಡಧರಂ 
ಮಿಗೆ ಸಂಗೊಳಿಸಲ್‌ ಪೂರಿಸುವ ತೆಅದಿನೊಂದೆ ಸಮುದ್ಧಂ (ಲಾಸ್ಕರಂ. ೩-6೪). [ಸಂ.) 
15|ಸಮುದ್ಧಕ (ನಾ). ೧. ಸಂಪುಟ ; ಭರಣಿ. ೨. [ಕಾಮಶಾ] ಒಂದು ಬಗೆಯ 
ರತಿಬಂಧ :ಮಗ್ಗುಲಾಗೆ ಮಲಗಿದವಳ ತೊಡೆಯ ನಡುವೆ ನಲಿದು ತನ್ನ ತೊಡೆಯನಿಟ್ಟು 
ಕೂರ್ತು ಚುಂಬಿಸಿ... ಒಲಿದು ನೆರೆವ ಪುರುಷನಿಂದದೇ ಸಮು(ದ್ಗ)ಕ (ಜನವ. ೯-೪೦). 
(ಸಂ.) 
ಸಮುದ್ಧತ (ಗು). ೧. ಮೇಲೆದ್ದ ; ಮೇಲೇರಿದ : ಮೆಯ್ಕೊಳ್‌ ಸಮುದ್ಧತರೋಮಂ 
-.- ಎಸೆಯುತ್ತಿರ್ಪನ್ನಂ (ಜಗವ ೩-೫). ೨. ಉಂಟಾದ ; ಹುಟ್ಟಿದ : ಜನಿತಗದ್ದದಗಳ 
ಸಮುದ್ಧತನಿನದ ಸಂಕಲಿತಾತ್ಮನಾಗುತ . . . ಬಿಗಿಯಪ್ಪಿ (ಒಸಪು. ೨೫-೪೯). [ಸಂ.) 
ಸಮುದ್ಧೋಷಣ (ನಾ). ಗಟ್ಟಿಯಾದ ಧ್ವನಿ, - ಕೂಗು : ತುರಂಗಸಂಘಹೇಷಾ 
ಸಮುದ್ಧೋಷಣಂಬೆರಸಿ ನಭೋಮಂಡಳಮನಳ್ಳಿಲ್‌ದಳುರ್ಕೆಗೊಳೆ (ರಾಜಶೇ. ೬-೧೧ ವ). 
(ಸಂ. 
25| ಸಮುದ್ದಂಡ (ನಾ). ಅತ್ಮಂತಸಮರ್ಥನಾದವನು; ಮಹಾಶಕ್ತಿಶಾಲಿ : ಖಂಡಿತ 
ಮದನಕೋದಂಡನಂ ದಂಡಿತಯಮಸಮುದ್ದಂಡನಂ ನೋಡಿ (ಒಸಪು ೩೯-೫೬). [ಸಂ.] 
ಸಮುದ್ಧತ (ಗು). ೧. ಚೆನ್ನಾಗಿ ಮೇಲೇರಿಸಿದ. ೨. ಕೊಬ್ಬಿದ ; ಸೊಕ್ಕಿದ. 
೩. ಶಿಷ್ಟಾಚಾರವಿಲ್ಲದ. (ನಾ). ೪. ಕೊಬ್ಬಿದವನು; ದುರಹಂಕಾರಿ: 
“ಗರ್ವದಿಂ ಮಲೆದವಂ ಸಮುದ್ಧತನಕ್ಕು'' (ಮಂಗರಾ. ೭೨-೨೧). [ಸಂ.| 
೫|ಸಮುದ್ಧರಣ (ಗು). ೧. ಮೇಲಕ್ಕೆ ಎತ್ತುವ ; ಉದ್ಧರಿಸುವ : ಸಿದ್ದರಾಮಂ 
ಸರ್ವಲೋಕಸಮುದ್ಧರಣಗುಣಸಾರ್ವಭೌಮಂ (ಬಸಪ. ೧೦-೧೧). (ನಾ), ೨. ಎತ್ತಿ 
ಹಿಡಿಯುವಿಕೆ ;ಮೇಲೆತ್ತುವಿಕೆ. ೩. ಹೊರತೆಗೆಯುವಿಕೆ. ೪. ತೊಂದರೆಯಿಂದ 
ಬಿಡುಗಡೆ ಮಾಡುವಿಕೆ ; ಉದ್ದರಿಸುವಿಕೆ. ೫ ಉದ್ದಾರಮಾಡುವವನು : 
ಶರಣಾಗತವ್ರಜಪಂಜ[ರರುಂ ಚ]ತುಸ್ಸಮಯಸಮುದ್ಧರಣರುಂ (ಸಾಇಇ. ೪, 
೮೪೯-೩೦ ; 1044) ; ಸಮಯಸಮುದ್ಧ್ದರಣನಖಣ್ಣಿತಪ್ರತಾಪ (ಎಕ. ಗ, ಸೊರಬ. 
[ಸಂ.] 
ಸಮುದ್ಧರಿಸು (ಕ್ರಿ). ಉದ್ಧಾರಮಾಡು ; ರಕ್ಷಿಸು : ಕಂಚರಸಸ್ಸ್ಲೈಗೊಟ್ಟಗಂಗನಿಂ 
ಬಂದ ಧರ್ಮ್ಮಮಂ ಸಮುದ್ಧರಿಸಿದಂ (ಇಆ. ೫೪111 ೩೧೨-೨೬; 11ನೆಯ ಶತ) ; ಓಳಗಿರ್ದ 
ಬದ್ಧಜಲಮಂ ಚಲ್ಲಿಚಲ್ಲಿ ತದುದ್ದರಾಗ್ನಿಯನಂತು ಕೆಡಿಸಿ ಸಮುದ್ದರಿಸಿ (ಬಸಪು. ೩-೫). 
[ಸಮುದ್ಧರಣ + - ಇಸ್ಕು) 
ಸಮುದ್ಧ ತ (ಗು). ಮೇಲಕ್ಕೆ ಎತ್ತಿದ, - ಚಾಚಿದ 


10 


20 


೨೭೬-೧೧ ; 1070). 


40 
: ಉರ್ವರೆಯೊಳೆ ತಳ್ತ 


ಕಾಲ್ದುದಿ ಸಮುದ್ಧ ತ ಬಾಹುಗೆ ಬದ್ಧಚಾಪ ಭಾಸುರತರಖಡ್ಗಂ . . . ಒಪ್ಪೆ 
ಪೊಸವೇಷದ ತಾಪಸನೊಪ್ಪಿ ತೋಜ್‌ದಂ (ಶಬಶಂ. ೨-೭೯). (ಸಂ.) 
ಸಮುದ್ಭಟ (ಗು). ಉತ್ಕ ೨ಷ್ಟವಾದ ; ಶ್ರೇಷ್ಠವಾದ : ಸಾಹಸೋತ್ಕೀರ್ಣ 


45| ಮಹಾಹವಾರ್ಣವ ಪ್ರವೀರಪ್ರಾರಬ್ಧಾರಭಟೀಸಮುದ್ಭಟಕಥೆಗಳನೆ ಕೇಳಲುಂ (ಆದಿು 


೮-೩೨ ವ). [ಸಂ.] 


ಸಮುದ ಕವ ೮೩೫೯ ಸಮುದ್ರಹಾಲೆ 


ಸಮುದ್ಭವ (ನಾ). ೧. ಹುಟ್ಟು ; ಉತ್ಪತ್ತಿ : ರೂಪದೆ ಸತ್ವರಜಸ್ತಮೋಗುಣಾ 
ಧಾರತೆಯಿಂ ಜಗಸ್ಥಿತಿ, ಸಮುದ್ಭವಸಂಹೃತಿಹೇತುವದ ನೀರೇರುಹನಾಭ ನೀರಜ 
ಸಮುದ್ಭವ ಶಂಕರರೀಗಭೀಷ್ಟಮಂ (ಕಇಆ. ೧-೨-೩: 1058). ೨. ಹುಟ್ಟಿರುವಂಥದು; 
ಉತ್ಪನ್ನವಾದುದು: ಶಿವನಲ್ಲಿಯದುಕಾರಣಂ ಜಂಗಮದ ರೂಪೊಳವಿರತಂ 
ಲಿಂಗರೂಪಂ ಸಮುದ್ಭವವಲಾ (ವೀತೈಪು ೧-೪-೩೪). `[ಸಂ.) . 5 |ಸಮುದ್ರಪಾಳ 'ಸಮುದ್ರಪಾಲ' ನೋ. 

ಸಮುದ್ಭವಿಸು (ಕ್ರಿ). ಹುಟ್ಟು; ಉಂಟಾಗು : ಮುಂದೆ ಜನಿಸಲೊಡನೆ | | ಸಮುದ್ರಫಲ (ನಾ). ೧. ಗುಲಾಬಿಬಣ್ಣದ ಹೂವುಗಳನ್ನು ಬಿಡುವ, ಸದಾ 
ಮದೀಯಾನಂದಭಕ್ತಿ ಸಮುದ್ಭವಿಸಿತೊಲವಂದ ಜನಿಸಿದ ಮುನ್ನವೇ ಜನಿಸಿತ್ತು | ಹಸುರಾಗಿರುವ ಒಂದು ಬಗೆಯ ಮರ : (ಮೃಔಿಗಿ ೧೨-೨೦೨). ೨. ಒಂದು 
, ಮಚ್ಚಿಂತೆ (ಬಸಪು. ೨-೧೦). [ಸಮುದ್ಭವ * - ಇಸ್ಕು) ಬಗೆಯ ಔಷಧ. ಸಂ. 

ಸಮುದ್ಭೂತ (ಗು). ಉಂಟಾದ ; ಒದಗಿದ : ಪೊಣ್ಮಿತ್ತಲ್ಲಿ ಮಧ್ಮಂದಿನಸಮಯ | |ಸಮುದ್ರಫೇನ (ನಾ). (ಒಣಗಿ ಗಟ್ಟಿಯಾದನಂತರ ಔಷಧೀವಸ್ತುವಿನಂತೆ 
ಸಮುದ್ಭೂತ ಶಂಖಪ್ರಣಾದಂ (ಕಾದಂಪೂ. ೬೬) ; ಕಂಡನಮಿತದಲಪದದಲನಮಂ |10 ಬಳಸುವ) ಸಮುದ್ರದ ನೊರೆ , - ಬುರುಗು : ಜೀನಸುಗಳು . . . ಸಮುದ್ರ 

 ಸಮುದ್ಧೂತರೇಣುಪ್ರವಾಹಮಂ (ಶ್ರೀರಾಮಾ. ೧೫೭-೧೫೧). ಸಂ.) | ಬುರುಗು (ಸಮುದ್ರಫೇನ) (ಮುಂಬವ್ಮಾ. ೧೨೮). [ಸಂ.1 

ಸಮುದ್ಯೋಗ (ನಾ). ಕಾರ್ಯಾಚರಣೆ ; ಚಟುವಟಿಕೆ : ತದ್ಗಣಾಡಂಬರ | |ಸಮುದ್ರಬಳ್ಳಿ (ನಾ). ವಿಸ್ತಾರವಾಗಿ ಹಬ್ಬುವ ಒಂದು ಬಗೆಯ ಹೊದರು : 

| 


ಸಮುದ್ರಪಾಲ, ಸಮುದ್ರಪಾಳ (ನಾ). ಒಂದು ಬಗೆಯ ಔಷಧೀಸಸ್ಮ : ನಂಜಿನ 
ಕೊರಡು, ಸಮುದ್ರಪಾಲ, ಕಾಚಿ, ಬದನೆ (ನಮ್ಮನು. ೨೩೮). ಸಮುದ್ರಪಾಳ : 
ಸಮುದ್ರಪಾಳದ ಬೀಜ, ಹಿಪ್ಪಲಿ ಈ ಎರಡನ್ನೂ ಅಂಬಿಲದಲ್ಲಿ ಅರೆದು ಕಲಸಿ . . . 
ಇಕ್ಕಲು ಎಂತಪ್ಪ ಶೂಲೆ ಗುಣ (ಎನ್ಕವಿ. ೧೦೬). [0.1 


ಸಮುದ್ಕೋಗಪ್ರಕಾರವು ಕಾಣಬರುತಿರಲು (ಬಸಪು. ೫೮-೬೩). ([ಸಂ.) ಸಮುದ್ರಬಳ್ಳಿ , ಸಮುದ್ರಹಾಲೆ, ಚಂದ್ರಪಾದ (ಮೈಔಗಿ ೯-೧೪೫). [ಸಮುದ್ರ *- ಬಳ್ಳಿ) 
ಸಮುದ್ರ (ಗು). ೧. ಮುದ್ರೆಯಿಂದ ಕೂಡಿದ ; ಅಂಕಿತವುಳ್ಳ. (ನಾ). | |ಸಮುದ್ರಬಾಳೆ (ನಾ). ಒಂದು ಬಗೆಯ ಮಾನು: (8). [ಸಮುದ್ರ * ಬಾಳ್ಗೆ] 
೨. ಕಡಲು ; ಸಾಗರ : "ರತ್ನಾಕರ: . . - ಸಾಗರಃ, ಸಮುದ್ರ: - ಈ ೧೨ ಸಮುದ್ರಂ'' | 15| ಸಮುದ್ರಮಥನ (ನಾ). (ಹಿಂದೆ ದೇವಾಸುರರು ಅಮೃತವನ್ನು ಪಡೆಯು 


(ಹಲಾಯು. ೧೦೭-೩೦); ಪಾಂಡವರೇಟಕ್ಟೋಹಿಣೀಬಲಂಬೆರಸೇಟುಂ ಸಮುದ್ರಂಗಳುಂ | ವುದಕ್ಕಾಗಿ ಮೇರುಗಿರಿಯನ್ನು ಕಡೆಗೋಲಿನಂತೆ ಮಾಡಿ) ಕ್ಷೀರಸಮುದ್ರ 
ಮೇರೆದಪ್ಪಿ ಬರ್ಪಂತಿರೆ ಬಂದು (ಹಂಪಭಾ. ೯-೧೦೪ ವ) ; ಬೆಟ್ಟದ ನೆಲ್ಲಿ ಯಕಾಯ | ವನ್ನು ಕಡೆದುದು : ಸಮುದ್ರಮಢನಕಥಾನಕದಲ್ಲಿ ಮಂದರಗಿರಿಯನ್ನು 
ಸಮುದ್ರದೊಳಗಣ ಉಪು ಎತ್ತಣಿಂದೆತ್ತ ಸಂಬಂಧವಯ್ಯ (ಅವಚಂ. ೧೫-೫೯) ; ಆ | ಹೊತ್ತುನಿಂತ ಪುರಾಣಕೂರ್ಮನ ವರ್ಣನೆಯಿದೆ (ಭಾರದ. ೧೪೪). . [ಸಂ.] 


ಮಹಾರ್ಣವಂ ಸಮುದ್ರಮಾಗಿಯುಂ ಅಪಾರವಿಸ್ತಾರಿಯುಂ . . . ಎನಿಸಿದುದು (ಜಗವ. | (ಸಮುದ್ರಯಾನ (ನಾ). ದೇಶಾಂತರಗಳಿಗೆ ಹೋಗಲು ಕಡಲಿನ ಮೂಲಕ 

೧-೪೪ ವ) ; ಪಾಪಿ ಸಮುದ್ರ ಹೊಕ್ಕರೂ ಮೊಣಕಾಲುದ್ದದ ನೀರು (ಗಾದ). ೩. ಕೆಲವು |20| ಮಾಡುವ ಪ್ರಯಾಣ : ಸೃತಿಗಳ ಕಾಲದಲ್ಲಿ ಸಮುದ್ರಯಾನವು ನಿಷಿದ್ಧವಾಗಿದೆ 

ಊರುಗಳ ಹೆಸರಿನ ಕೊನೆಯಲ್ಲಿ ಸೇರುವ ಶಬ್ದ : "ದೋರಸಮುದ್ರ | (ಭಾರದ. ೫೬). [ಸಂ.] ` 

ಪರಾ. ೪. ಒಂದು ಬಹುದೊಡ್ಡ ಸಂಖ್ಯೆ : "ಸಮುದ್ರಾಯುಷ್ಕ' ಫಲಾ |ಸಮುದ್ರಯೋಗ (ನಾ). [ಜ್ಯೋತಿ] ಆಕೃತಿಯೋಗಗಳಲ್ಲಿ ಒಂದು; 
| 


೫. [ಗಣಿತ] ನಾಲ್ಕು ಎಂಬ ಸಂಖ್ಯೆಯ ಸಂಕೇತ: ಸಮುದ್ರ. .. ಎಂದು ನಾಲ್ಕ ಜನನಲಗ್ನದ ದ್ವಿತೀಯಸ್ಮಾನದಿಂದ ಮೊದಲು ಮಾಡಿ, ಒಂದು ಬಿಟ್ಟು 


ನಾಮಂ (ದ್ಮವಹಾ. ೯-೪). ೬. [ಜ್ಯೋತಿ] ಆಕೃತಿಯೋಗಗಳಲ್ಲಿ ಒಂದು; ಲಗ್ನ ಒಂದು ರಾಶಿಯಲ್ಲಿ ಏಳುಗ್ರಹಗಳೂ ಇರುವುದು: ೨, ೪, ೬, ೮, ೧೦, ೧೨- 
ದಿಂದ ಎರಡು, ನಾಲ್ಕು, ಆರು, ಎಂಟು, ಹತ್ತು ಮತ್ತು ಹನ್ನೆರಡನೆಯ |26| ಈ ಆರು ಸ್ಮಾನಗಳಲ್ಲಿ ಏಳು ಗ್ರಹಗಳೂ ಇದ್ದರೆ ಸಮುದ್ರಯೋಗ (ಚಾತತಿ. ೧೩-೪ ಅಡಿಟಿ). 
ಸ್ಥಾನಗಳಲ್ಲಿ ಏಳುಗ್ರಹಗಳೂ ಇರುವುದು : ಎತ್ತಂ ಮೊದಲಾಗೇಕಾಂತರ “ಚಕ್ರಯೋಗ' ಪರಾ. [ಸಂ.) 


ಮೊಂದಿದೊಡಾ ಗ್ರಹಮೇಟ್‌ ಸಮುದ್ರಮೆಂದೀ ಯೋಗಂ (ಚಜಾತತಿ. ೧೩-೪). 
ಸಮುದ್ರದ ಕಿಚ್ಚು ಎ ಕಡಲಿನಲ್ಲಿರುವುದೆಂದು ನಂಬಲಾಗುವ ಬೆಂಕಿ ; 
ಬಡಬಾನಲ: ""ಔರ್ವಃ ಸಮುದ್ರವಹ್ನಿಃ ಬಾಡಬಸ ಬಡಬಾಮುಖಃ - ಈ ೪ 


ಸಮುದ್ರಲವಣ (ನಾ). ಒಂದು ಬಗೆಯ ರಾಸಾಯನಿಕಪದಾರ್ಥ; ಸೈಂಧವ 
ಲವಣ : ""ಲವಣೋದ್ಬಿಜಂ - ಸಮುದ್ರಲವಣ'' (ಒಷಧಿ. ೧೪೨): ಕಾಚುಲವಣ, 
ಸಮುದ್ರಲವಣ. . . ಗಂಧಕ ಇವಂ... ಮರ್ದಿಸಿ. .. ಕಲ್ಕದಿಂದನುಪಾನವಿಕ್ಕಿ ಕೊಡಲು 


ಸಮುದ್ರದ ಕಿಚ್ಚು'' (ಹಲಾಯು. ೧೩-೭೦). ಸಮುದ್ರದ ನೊಕೆ ಎ (ಔಷಧಿಯಂತೆ |30|  ಜಿಹ್ವಕಸನ್ನಿ ಗುಣಮಹುದು (ಸಕವ್ಮೆ. ೧೬೭). (ಸೆಂ.] 
ಬಳಸುವ, ಸಮುದ್ರಜನ್ಯವಾದ ಒಂದು ವಸ್ತು ; ಕಡಲ ನಾಲಗೆ ಸಠಾಮಂಟ | ಸಮುದ್ರವಹ್ನಿ (ನಾ). ಸಾಗರದ ತಳದಲ್ಲಿ ಹುಟ್ಟುವುದೆಂದು ನಂಬಲಾದ 
ಸಮುದ್ರದ ನೊರೆ, ಕಟುಕರೋಹಿಣಿ, ಮುಢಿವಾಳ ಇವುಗಳನ್ನು . . . ಚೂರ್ಣಿಸಿ ಬೆಂಕಿ; ಕಡಲ್ಲಿಚ್ಚು ; ಬಡಬಾಗ್ನಿ : "'ಔರ್ವಃ, ಸಮುದ್ರವಣ್ನಿಃ, ಬಾಡಬಃ, ಬಡಬಾ 
(ಸಕವೈ. ೭೦): ಶುಚಿಮಾಡುವ ಪದಾರ್ಥಗಳು: ಹುಣಿಸೆಹಣ್ಣು, ಬೂದಿ . . . ಸಮುದ್ರದ ಮುಖ: - ಈ ೪ ಸಮುದ್ರದ ಕಿಚ್ಚು'' (ಹಲಾಯು. ೧೩-೭೦).  [ಸಂ.1 
ನೊರೆ (ಗೃಹಎ. ೧೭೧). (೫0.1 ಸಮುದ್ರಶೋಕೆ "ಸಮುದ್ರಸೋಗೆ' ನೋ. 
ಸಮುದ್ರಕಳ್ಳ (ನಾ). ಸಾಗರದ ಮೇಲೆಯೇ ಅಲೆಯುತ್ತಿದ್ದು, ಹಡಗುಗಳನ್ನು | 35 | ಸಮುದ್ರಸೋಗೆ, ಸಮುದ್ರಶೋಕೆ (ನಾ). ಒಂದು ಬಗೆಯ ಔಷಧೀಸಸ್ಮ : 
ಕೊಳ್ಳೆ ಹೊಡೆಯುವವನು ; ಕಡಲುಗಳ್ಳೆ : ಪೋರ್ಚುಗೀಸ ಸಮುದ್ರಕಳ್ಳರು | “'ಅರ್ಧಚಂದ್ರಾ-ಹಿಡಿಹಿಡಿಕೆ, ಕರಿಯ ತಿಗಡೆ, ಸಮುದ್ರಸೋಗೆ, ಕಟ್ಟವತ್ತಿಗೆ, ಬಾವುಜಿಗೆ'' 
ಅವಳನ್ನು ಕದ್ದುಕೊಂಡುಹೋಗಿ. .. ಸಮುದ್ರತೀರದಲ್ಲಿ ಬಿಟ್ಟುಹೋಗಲು, ಕಾಪಾಲಿಕನು (ಓಷಧಿ. ೫) ; ಚಾಕಾಯಿ, ಹಿಪ್ಪಲಿ. .. ಸಮುದ್ರಸೋಗೆಯ ಬೀಜ ಇವಂ ಸಮಬಾಗವಾಗಿ 
'ಕರೆದುಕೊಂಡುಬಂದು ಸಾಕಿದನಂತೆ (ಬಂಕಮ. ೧೬೫). (ಸಮುದ್ರ 4 ಕಳ್ಳ) - ಭಂಗಿಸೊಪ್ಬಿನ ರಸದಿಂ ಒಂದುಚಾವ ಮರ್ದಿಸಿ (46. ೩೩೦). ಸಮುದ್ರಶೋಕೆ : 
ಸಮುದ್ರಕಾಂತೆ (ನಾ). ನದಿ; ಹೊಳೆ: *"ಸಿಂಧುಃ, ಸ್ರವಂತೀ . . . ಜಾಯಿಕಾಯಿ. . . ಏಲಕ್ಕಿ, ಸಮುದ್ರಶೋಕೆಬೀಜ, ಇಷ್ಟನೂ ಸಮಾಂಶವಾಗಿ ಭಂಗಿಸೊಪ್ಪಿನ 
ಸಮುದ್ರಕಾಂತಾ . . . ರೋಧೋವಕ್ವಾ - ಈ ೨೧ ತೊಡ್‌ೆ'' (ಹಲಾಯು. ೧೧೦-೪೩). |40| ರಸದಲ್ಲಿ ಒಂದು ಜಾವ ಮರ್ದಿಸಿ (ವೈದ್ಮಸಾ. 1,೨೧೫). (€- ಮರಾ. ಸಮುದ್ರಸೋಕ್‌, 
(ಸಂ. ಸಮುದ್ರಕಾಂತಾ। | ಸಮುದ್ರಸೋಖ್‌, ಸಮುದ್ರಶೋಕ್‌.! ಸಂ. ಸಮುದ್ರಶೋಷ! 
ಸಮುದ್ರಘೋಷ (ನಾ). ಒಂದು ಬಗೆಯ ವಾದ್ಕ : ನಂದಿಪೋತವರ್ಮನನ್ನು | | ಸಮುದ್ರಸೌತೆ (ನಾ). ಸಮುದ್ರದಲ್ಲಿ ವಾಸಿಸುವ ಕಂಟಕಚರ್ಮವರ್ಗಕ್ಕೆ ಸೇರಿದ 
ಹೊಡೆದಟ್ಟಿ ಕಟುಮುಖವಾದಿತ್ರ, ಸಮುದ್ರಘೋಷ ಮೊದಲಾದ ವಾದ್ಮವಿಶೇಷ ಒಂದು ಬಗೆಯ ಪ್ರಾಣಿ : ಸಮುದ್ರಸೌತೆಗಳಲ್ಲಿ ಇತರ ಕಂಟಕಚರ್ಮಿಗಳಲ್ಲಿ 
ಗಳನ್ನೂ . . . ಸ್ವಾಧೀನಪಡಿಸಿಕೊಂಡನು (ಕರ್ಣಾಅ. ೯೦). [ಸಂ.] ರೂಪುಗೊಂಡಿರುವ ಸುಣ್ಣದ ತಟ್ಟೆಗಳಿರುವುದಿಲ್ಲ (ಪ್ರಾಣಿಶಾ. ೨೬೮). [ಸಮುದ್ರ 4 ಸೌತೆ] 


ಸಮುದ್ರಜ (ನಾ). ೧. ಕಡಲಿನಲ್ಲಿ ಹುಟ್ಟಿದುದು. ೨. ಉಪ್ಪು : *“ಲವಣಂ |45 ಸಮುದ್ರಹಾಲೆ (ನಾ). ಒಂದು ಬಗೆಯ ಸಸ್ಮ : ಸಮುದ್ರಬಳ್ಳಿ, ಸಮುದ್ರಹಾಲೆ, 
ಸಮುದ್ರಜಂ ಕಲ್ಲುಪ್ಪೆನಿಕ್ಕು'' (ಮಂಗಲಾ. ೪೩-೪೧). (|ಸಂ.] | | ಚಂದ್ರಪಾದ (ಮಳಗಿ ೯-೧೫). (ಸಮುದ್ರ *- ಹಾಲೆ (ಆ ಪಾಲ್ಮೆ)] 


ಸಮುದ್ರಾಂತ ೮೩೬೦ ಸಮೂಹಮಾಧ್ಯಮ 


ಸಮುದ್ರಾಂತ (ಗು). ೧. ಕಡಲೇ ಅಂತ್ಮವಾಗುಳ್ಳ ; ಸಾಗರಪರ್ಯಂತವಾದ: | 
ಸಮುದ್ರಾಂತಧರಿತ್ರೀಕಾಂತ . . . ವಿಧಿವಶದೆ ನಿನಗಮಾ ಪರಿಯಾಯ್ತೆ | 
(ಗದಾಯು. ೯-೨೨). (ನಾ). ೨. ಜಾಯಿಕಾಯಿ. (ಸಂ. 

ಸಮುದ್ರಾಂತೆ (ನಾ). ೧. ಸಮುದ್ರದಿಂದ ಸುತ್ತುವರಿಯಲ್ಪಟ್ಟುದು ; ಭೂಮಿ. 
೨. ಹತ್ತಿಯ ಗಿಡ : '"ತುಂಡಿಕೇರೀ. ಸಮುದ್ರಾಂತಾ. ಕಾರ್ಪಾಸೀ, ಬದರಾ - ೪ | $ 
ಹತ್ತೀಗಿಡದ ಹೆಸರು'' (ಸಿದ್ರಾಂತಿ. ೧೬೮) [ಸಂ. ಸಮುದ್ರಾನತಾ। | 


| ಸಮುಪಜಾತ (ಗು). ಹುಟ್ಟಿದ ; ಜನಿಸಿದ : ಧರ್ಮಮಂ ಕೇಳ್ದು ಸಮುಪಜಾತ 
| ನಿರ್ವೇಗಪರಂ ಪರಮೇಶ್ವರದೀಕ್ಷೆಯಂ ಸ್ತಿಮಿತಸಾಗರಂ ಕೆಯ್ಕೊಂಡು (ಶಾಂತಿವು. 
| ೧-೮೫ ವ). [ಸಂ.1 | 
| ಸಮುಪಸ್ಮಿತ (ಗು). ಹತ್ತಿರವಿರುವ ; ಸಮಾಪದ : ಅಮಳಿನ ಗುಣವೃತ್ತಿಗಳಿಂ 
| 

| 


ಸಮುಪಸ್ಕಿತ ಸಕಳಜನಗತೋಚಿತಗುಣಮಂ ಸಮನಾಗಿಸುವರ್‌ (ಕವಿರಾ; ೬-೮೪೨). [1]. 
| ಸಮುಜಹಿತ (ಗು). ಒಡಗೂಡಿರುವ ; ಸಹಿತವಾದ : ದೇವತೂರ್ಯಾನುಗ 


ಸಮುದ್ರಾಯುಷ್ಯ (ನಾ). ಒಂದು ಅತ್ಮಧಿಕವಾದ ಸಂಖ್ಯೆಯಷ್ಟು ವರ್ಷಗಳ 
ಆಯಸ್ಸು : ಮುನಿರಾಜಂ . . . ದಶಸಾಗರೋಪಮಸಮುದ್ರಾಯುಷ್ಕಮಂ ತಾಳ್ವಿದಂ 


10 ೩. ಸಂಗ್ರಹಿಸಿದ; ಕಲೆಹಾಕಿದ. (ಸಂ. 
| ಸಮುಪಾತ್ರಕ್ರಿಯೆ (ನಾ). ನಡೆದ ಕ್ರಿಯೆ : ಸಮುಪಾತ್ರಕ್ರಿಯೆಯುಂ ವಾಕ್ಕ 
(ಕಾಂತಿಪು ೯-೮೪). (ಸಂ. \ ಮಾಲೆಯುಂ ಸುಕವಿರಚಿತನಾಮಮದಾದಂದಮರ್ಗುಂ ಲಿಂಗಂ (ಶಮದ. ೭೫). 
ಸಮುದ್ರೋಪಕಂಠ (ನಾ). ಸಮುದ್ರತೀರ : ಬಳದ ವೇಳಾವನಸ್ಥೂಳಶಾಳಂ | (ಸಂ. ಸಮುಪಾತ್ರಕ್ರಿಯಾ] 

ಗಳೊಳಾದಿಬ್ರಹ್ಮಪುತ್ರಂ ನಿಜವಿಜಯಗಜೇಂದ್ರಂಗಳಂ ಕಟ್ಟೆ ನೀಲಾಚಳಸಂಘಾತಂಗಳಿಂ |ಸಮುಪಾಹೃತ (ಗು). ತ್ಮಜಿಸಿದ; ಅಗಲಿದ: ಮಹಾಶ್ವೇತೆಯುಂ 

ಸುತ್ತಿಲ್‌ದವೊಲೆಸೆದತ್ತಾ ಸಮುದ್ರೋಪಕಂಠಂ (ಆದಿಪು ೧೪-೫೩). [ಸಂ.] |. ಸಮುಪಾಹೃತಾನುಬಂಧೆಯಾಗಿಯುಂ ನಿನ್ನ ಕೆಯ್ಕೊಳೇನುಮಂ ಪೇಟ್ವಟ್ಟಿದಳಿಲ್ಲ 
ಸಮುದೃರ್ತನ (ನಾ). ಚಿಮ್ಮಿ ಬೀಳುವಿಕೆ ; ಎಗರಿ ಬೀಳುವಿಕೆ : ತೋಳ್‌ | (ಕಾದಂಉ. ೩೭೧). (ಸ. 

ತೆರೆಗಳಾಗಕ್ಲಿವಿಬ್ರಮಂ ಮಾನವೃಂದಸಮುದೃರ್ತನಮಾಗೆ ನಿರ್ಭರರತೋದೀರ್ಣಾ | | ಸಮುಪೇತ (ಗು). ೧. ಜೊತೆಗೂಡಿ ಬಂದ ; ಒಟ್ಟಾಗಿ ಬಂದ. ೨. ಕೂಡಿದ ; 
ರ್ಣವಂ ಘೂರ್ಣಿಸಲ್‌ (ಶಾಂತಿಪು. 6-೧೦೨). (ಸಂ.| ಹೂಂದಿದ: ರಾಗಾರ್ತಿರೋಗಸಂತಾಪದೂರ ಸಮುಪೇತನಿಖಿಳಸದ್ವಿಚಾರ 


ಸಮುದ್ರಾತ್ಮಜೆ (ನಾ). ಸಾಗರದಲ್ಲಿ ಹುಟ್ಟಿದವಳು; ಲಕ್ಷ್ಮ: ವಿಲಸತ್ಸ! ; ್ಛದೇವೀಗೀತಜ್ಮೆನಸ್ತವ ಸಮುಪಹಿತಾತ್ಮೀಯಚಿತ್ತಂ. . . ಬಂದಂ (ಆದಿವು. ೭-೪೩). 1ಸಂ.) 
ಮುದ್ರಾತ್ಮಚೆ ಸರಾಗದಿಂದಲ್ಲಿ ಸುಸ್ತಿರೆಯಾಗಿ ನೆಲಸಿರ್ಪಳು (ಚೈಮಿಭಾ. ೫-೫). | | ಸಮುಹಾತ್ತ (ಗು). ೧. ಸ್ವೀಕರಿಸಿದ; ಒಳಗೊಂಡ : ಜಿತಕರ್ಮಂ ಸಮುಪಾತ್ತ 
(ಸಂ. ಸಮುದ್ರಾತ್ಮಜಾ। (| ತತ್ತ್ವಚಯಮರ್ಮಂ ಶುದ್ದರತ್ನತ್ರಯಾಧೃತಭರ್ಮಂ (ಚಂದ್ರಪು ೧-೮). ೨. ಅಪಹರಿಸಿದ. 


15 


ಸಮುದ್ವೃತ್ತ (ನಾ). (ನಾಟ್ಕ! ಕಣ್ಣುಗುಡ್ಡೆಯ ಚಲನೆಗಳಲ್ಲಿ ಒಂದು ಬಗೆ : | (ವರ್ಧಮು.೧೪-೬). (ನಾ). ೩. ಹೊಂದಿದುದು ; ಕೂಡಿದುದು: ದ್ವಿತ್ರಿಪದರಚಿತ 
ಭ್ರಮಣಂ . . . ಸಮುದ್ವೃತ್ತಂ ನಿಷ್ಕ್ರಾಮಂ ಅಮಿತಪ್ರಾಕೃತಗಳಾಲಿಯೊಂಬತ್ತಕ್ಕುಂ |20| ವೃತ್ತಿವಿಚಿತ್ರೌಪಮ್ಮಾದ್ಕಲಂಕ್ರಿಯಾಸಮುಪೇತಂ (ಕಾವ್ಮಾನ. ೭೮೪). [ಸಂ.) 
(ಲಾಸ್ಕರಂ. ೩-೫೪). ಸಂ.| | ಸಮುಲ್ಬಣಾಂಬು (ನಾ). ಬಗ್ಗಡವಾದ ನೀರ: ; ಕದಡಿದ ನೀರು: 

ಸಮುನ್ನತ (ಗು). ೧. ಬಹು ಎತ್ತರವಾದ ; ಅತ್ಯುನ್ನತವಾದ : ಸಮುನ್ನತಾ ಒಕ್ಕಮಳಮಳಯಜಾಂಬುವನಕ್ಕಟ ಪಲ್ವಲಸಮುಲ್ಪಣಾಂಬುವನೀಂಟಲ್ಕಕ್ಕುಮೆ 
ಕ್ಷಯ ಪದಪ್ರಾಸಾದ ನಿಶ್ರೇಣಿ (ಚಂದ್ರಪು. ೧-೧೨). ೨. ಮೇಲಕ್ಕೆ ಎತ್ತಿದ; ಎತ್ತರಿಸಿದ. (ಚಂದ್ರಪು. ೪-೫೫). (ಸಂ. 


ಘ 


೩. ಅತಿಶಯವಾದ ; ಶ್ರೇಷ್ಠವಾದ : ಕನ್ನೆಯನೀಯದ ಪೃಢುವಂ ಬನ್ನಮನೆಯ್ದಿಸ | |ಸಮುಲ್ಲಸಿತ (ಗು). ಸೊಗಸಾದ : ಸಮುಲ್ಲಸಿತವಲ್ಲರೀ ಶಾಖಾಸದೃಶಬಾಹುಲತಿಕೆ' 
[| 

ಲೊಡರ್ಚಿ ಮುನಿಸನುವಿಸೆ ತೋರ್ಪಂ ನಮ್ಮ ಕೂರ್ಪನೆಂದು ಸಮುನ್ನತವೀರ್ಯರ್‌ |25| ಸಲ್ಲಲಿತ ಲತಾಭವನಂಗಳಂ . . . ನೋಡುತ್ತ (ಸುಕುಮಾ. ೯-೧೦೭ ವ). [ಸಂ.] 

ಲವಾಂಕುಶರ್‌ ತಟೌಸಂದರ್‌ (ಪಂರಾಮಾ. ೧೬-೫) :ಸನ್ನುತಾಗಮನಿಗಮವೆನುತ ಸಮುನ್ನತ | | ಸಮುಲ್ಲಾಸ (ನಾ). ೧. ಅತಿಯಾದ ಆನಂದ ; ಅಧಿಕವಾದ ಸಂತೋಷ : ಜಾನಕಿ 


ಪ್ರಮಥೇಂದ್ರಪದವಿಗೆ ಚೆನ್ನಪಟ್ಟಂಗಟ್ಟಿ ಸರ್ವಜ್ಞತ್ತಮಂ ಕುಡಲು (ಬಸಪು. ೨-೨೫). [ಸಂ.1 | | ವಿರಾಜಿಸಿದಳ್ತಮುಲ್ಲಾಸದಿಂ ಪುಷ್ಪವತಿಯಾಗಿ ವಿಕಸಿತವಸಂತಲಕ್ಷ್ಮಿಯ ತೆಆದೊಳು 
ಸಮುನ್ನತಿ (ನಾ). ೧. ಎತ್ತರ ; ಔನ್ನತ್ಯ. ೨. ಹಿರಿಮೆ ; ಶ್ರೇಷ್ಠತೆ : ಹನ್ನೆರಡು | | (ಜೈಮಿಭಾ. ೧೮-೨೪) ; ಸುಮಿತ್ರಾದೇವಿ ಕಂಗೊಳಿಸಿದಳ್‌ ಸಮುಲ್ಲಾಸದಿಂ (ಶ್ರೀರಾಮಾ. 

ಗಾವುದದಳತೆಯ ಸಮುನ್ನತಿಯ ಕಲ್ಮಾಣಪುರವಂ ಮುನ್ನವೇ ಸಿಂಗರಿಸವೇಳ್ದು | ೧೫-೩೮೬). ೨. ಅತಿಯಾಗಿ ಸಂತೋಷಗೊಂಡವನು : ಮಂದಮಾರುತಾಂದೋಳಿತ 

(ಬಸಪು ೫-೧೩). ೩. ಗೌರವ ; ಅಭಿಮಾನ. ೬0.) 30 ಲುಳಿತಾಳೆಕವಲ್ಲರೀಸಮುಲ್ಲಾಸನುಂ . . . ವಿಜಯಶ್ರಮಮನಾಲ್‌ಸುತ್ತುಮಿರೆ 
ಸಮುನ್ನತಿಕೆ (ನಾ). ಎ ಸಮುನ್ನತಿ ೨ : ಇಂತಹ ವೀರಭಕ್ಷಿಸಮುನ್ನತಿಕೆ ಇಂತಹ | ' |  (ಶಾಂತಿಪು೪-೧೭ವ). [ಸಂ.] - 

ಮಹತ್ವಮದುಂಟೆ ಲೋಕದೊಳು (ಒಸಪು ೧೮-೮೦). [ಸಮುನ್ನತ 4 - ಇಕೆ]. . | |ಸಮುಲ್ಲಾಸಿತ (ನಾ). ೧. ಎ ಸಮುಲ್ಲಾಸ.೧ : ಅನುಪ [ಮಪವ।ಮಾನವಶಲುಳಿತ 
ಸಮುನ್ನದ್ಧ (ಗು). ೧. ಮೇಲೇರಿದ ; ಮೇಲಕ್ಕೆ ಬಂದ. ೨. ಕಟ್ಟಲ್ಪಟ್ಟ. _ ಕೇತುಮಾಳಾಸಮುಲ್ಲಾಸಿತದೊಳ್‌. . . ಪೊರೆದು (ಸುಕುಮು. ೯-೧೭ ಎ). -೨. [ಸಂಗೀತ] 


೩. ಉಬ್ಬಿದ ; ಊದಿದ. ೪. ತುಂಬಿದ ; ಪೂರ್ಣವಾದ. ೫. ಅಹಂಕಾರದ; ಗಮಕದ ಒಂದು ಪ್ರಕಾರ : ಸಮುಲ್ಲಾಸಿತ . .. ಕೋಮಲವೆಂಬಯಪ್ಪತ್ತೆರಡೆ ಶ್ರುತಿ 
ಸೊಕ್ಕಿನಿಂದ ಕೂಡಿದ. ೬. ಶ್ರೇಷ್ಠವಾದ ; ಘನವಾದ. ೭. ಉತ್ಪನ್ನವಾದ ; 35, ಗಮಕಗಳೆಂತಲುಂ (ಎವೇಕ. ೨೩೨)... [ಸಂ.1 
ಹುಟ್ಟಿದ. (ನಾ). ಆ. ಗರ್ವವುಳ್ಳವನು ; ಅಹಂಕಾರಿ : ""ಸಮುನ್ನದ್ದ;, | ಸಮೂಲ (ನಾ). ಬೇರುಸಹಿತವಾದುದು : ಆದಿತ್ಮಭಕ್ತ: ಈ ಸಮೂಲವನ್ನು 
ಅತಿಗರ್ವಿತಃ - ಈ ೨ ಗರ್ವವನ್ನುಳ್ಳವಂ'' (ಹಲಾಯು. ೬೩-೨೨೮). ಸಂ.) | ಅಕ್ಕಿಗಚ್ಚಿನಲ್ಲಿ ಕುಡಿಯಲು ಹೊಟ್ಟೆಗಟ್ಟು ಮಾಣ್ಣುಂ (ಎವೈವಿ. ೧). [ಸಂ.] 
ಸಮುನ್ಮಿಲಿತ (ಗು). ಚೆನ್ನಾಗಿ ಬೆರೆತ ; ಸರಿಯಾಗಿ ಕೂಡಿಕೊಂಡ : ಪರಿವೃತಮಾದ | ಸಮೂಹ (ನಾ). ೧. ಗುಂಪು ; ಸಮುದಾಯ : ""ನಿಕರಃ . .. ಸ್ತೋಮಃ - ಈ೩೯ 
ತದ್ವನಧಿವಾರಿ ಸಮುನ್ಮಿಲಿ[ಪಾಠಾಂ. ಳಿ1ತಾಲವಾಲದಂತಿರೆ (ಶಬಶಂ. ೧-೩೫). [ಸಂ.1 ಸಮೂಹಂ'' (ಹಲಾಯು. ೧೧೪-೨) ; ಸತ್ಯದ ಅನ್ವೇಷಣೆಯಲ್ಲಿ ನಿರತರಾದ ವಿದ್ವಾಂಸರ ' 
ಸಮುಪಚಿತ (ನಾ). ಚೆನ್ನಾಗಿ ರಾಶಿಯಾದುದು , - ಒಟ್ಟಾದುದು : ಕಂಡರಿಸಿ 4} ಸಮೂಹ ಸಾಲಾಗಿ ನಿಲ್ಲುತ್ತದೆ (ದ್ರಾವಿವಿ. ೧೫). ೨. ರಾಶಿ ; ಒಟ್ಟಿಲು ; 
ಪಳುಕಿನಿಂದಮಖಂಡಿತಶೌಚಗುಣ ಸುರನದೀಸಮುಪಚಿತಂ ಡಿಂಡೀರಪಿಂಡಮೆನಿಸಿ | ಅವಳ ಮೆಯ್ಮನುಚ್ಛ್ಚಸಿತಹರ್ಷೊೋರ್ಮಿಮಾಲಾಸಮೂಹದಿಂದವ್ವಳಿಸಿ ಮುಚ್ಚಿ 
ಕಮಂಡಲು ಸೊಗಯಿಪುದು ಬಾಲಚಂದ್ರವ್ರತಿಯ (ಮಲ್ಲಿಪು ೧೦-೧೩೬೬). ([ಸಂ.) | (ಶ್ರೀರಾಮಾ. ೨೭-೭೦೬). ಸಂ.) 
ಸಮುಪಜನಿತ (ಗು). ಪೂರ್ಣವಾಗಿ ಸಂಭವಿಸಿದ, - ಉಂಟಾದ ಡಾ [ಸಮೂಹಮಾಧ್ಯಮ (ನಾ). ಯಾವುದಾದರೊಂದು ವಿಷಯವನ್ನು 
ಸುತಮುಖನಿರೀಕ್ಷಣಸಮಯಸಮುಪಜನಿತಪುಲಕಕಲಿಕಾಕಲಿತಕಲ್ಪವೃಕ್ತನಪ್ಪ ಸಮುದಾಯಕ್ಕೆ ತಿಳಿಸಲು ಸಹಾಯಕವಾದ (ಬಾನುಲಿ, ದೂರದರ್ಶನ, 
ನಾಭಿರಾಜಮಹೀಜಂ . . . ನಿಜತನೂಜವದನವನಜಮನಟ್ಕರ್ತು ನೋಡಿ |5| ವೃತ್ತಪತ್ರಿಕೆ ಮುಂತಾದ) ಸಾಧನ : ಈಚೆಗೆ ಸಮೂಹಮಾಧ್ಯಮಗಳ ಮೂಲಕ 
(ಆದಿಪು. ೭-೧೧೦ ವು. [ಸಂ.] ಚಾಹಿರಾತು ಕೊಡುವುದರಲ್ಲಿ ಪೈಪೋಟಿಯೇ ನಡೆಯುತ್ತಿದೆ (ರೂಢಿ). (ಸಂ.] 


ಸಮೂಹಸನ್ನಿ ೮೩೬೧ 


ಸಮೂಹಸನ್ನಿ (ನಾ). ಸಮುದಾಯದ ಮನೋಭಾವ ; ಸಾಮೂಹಿಕವಾದ 

ಮನೋವೃತ್ತಿ : ಇಂದಿನ ರಾಜಕೀಯಪಕ್ಷಗಳ ಚುನಾವಣೆಯ ಸಮಯದಲ್ಲಿ 

ಸಮೂಹಸನ್ನಿ ಯಾವ ಕಡೆ ತಿರುಗುತ್ತದೆ ಎಂಬುದನ್ನು ಊಹಿಸಲು ಸಾಧ್ಯವಿಲ್ಲ (ರೂಢಿ). 
[ಸಮೂಹ + ಸನ್ನಿ] 


ಸಮೆಗಲ್ಲು 


[ad 


ಆ. ಉಂಟಾಗು; ಒದಗು : ಸ್ವಾನುಭವದಿಂ ಸವೆದ ನಿಜತತೃದ ಗಂಧವನಿತ್ತು . . . 

ಅಷ್ಟವಿಧಾರ್ಚನೆಯಿಂದರ್ಚಿಸಿ (ಆದವ. ೨೮-೮೪) ; ಪಡೆಯ ಪದಹತಧೂಳಿ ಸವೆಯಲು 

ಪೊಡವಿಪಾತಾಳದ ಫಣಿವ್ರಜವಡರಿದವೊ ರವಿಬಿಂಬಕೆನಲು (ಕುವ್ಮಾಭೀ. ೪-೪೧). 
[ದೇ. ॥ ತಮಿ. ಚಮ್ಮೆ ; ಮಲ. ಚಮೆ] 


ಸಮೂಹ್ಯ (ಗು). ೧. ಒಟ್ಟಿಗೆ ತಂದ ; ಸೇರಿಸಿದ. (ನಾ). ೨. ಒಂದು ಬಗೆಯ | 5 | ಸಮ್ಮ, ಸವೈ (ಕ್ರಿ). ೧. ತೀರು ; ಮುಗಿ : ತೀವಿ ಬಡ್ಡಿಸಿದೊಡೆ . . . ನೀಡುಂ 


ಯಾಗಾಗ್ನಿ. (ಸಂ. 

ಸಮೃದ್ಧ (ಗು). ೧. ವೃದ್ಧಿ ಹೊಂದಿದ ; ಏಳಿಗೆ ಪಡೆದ. ೨. ಹುಲುಸಾಗಿ ಬೆಳೆದ. 
೩. ಅಧಿಕವಾದ ; ಹೆಚ್ಚಾದ. (ನಾ). ೪. ಯಥೇಚ್ಛ ; ಆಧಿಕ್ಕ : ಸದಾಕಾಲ 
ದಲ್ಲಿಯೂ ಸಮೃದ್ಧವಾದ ನೀರಿನಿಂದ ವಿಶಾಲವಾಗಿ ಹರಿಯುವ ಉತ್ತರದ ನದಿಗಳು 
(ನನದಿ. ೧೬) : ಪೊನ್ನನ ಕಾಲವು . . . ಸಂಸ್ಕೃತ ಹಾಗೂ ಪ್ರಾಕೃತಸಾಹಿತ್ಮಗಳ 
ದೃಷ್ಟಿಯಿಂದ ಸಮೃದ್ಧವಾಗಿದೆ (ಸಾಹಿಸ. ೨೫). ೫. ಶ್ರೀಮಂತ ; ಧನಿಕ : 
ವಚನರಚನಾಪ್ರಳಾಪ ಮನವೃಗ್ರಕುಶಾಗ್ರೀಯಬುದ್ಧಿಸಮೃದ್ಧಂ ಸ್ಟಯಂಬುದ್ಧನವಧಾರಿಸಿ 
(ಆದಿಪು. ೨-೯ ವ). ಸಂ.) 

ಸಮೃದ್ಧಿ (ನಾ). ೧. ಅಭಿವೃದ್ಧಿ ; ಏಳಿಗೆ ; ಉತ್ಕರ್ಷ. ೨. ಐಶ್ವರ್ಯ; 
ಸಂಪತ್ತು: ಮಹಿಯಲ್ಲಿ ಸಮೃದ್ಧಿ ಸ್ಥಿರವಾಗಲಿ (6ಎಪು. ೧೭-೧). ೩. ವಿಪುಲತೆ; | 15 


0 


ಆಧಿಕ್ಕ : ಮಧುಮಾಸಕುಸುಮಸಮೃದ್ಧಿಯಂತೆ ವಿಜಾತಿಯುಂ . . . ಎನಿಸಿ 
ದೇಟುಂಜವೃನೆಯ ರೂಪಾತಿಶಯಮನೆವೆಯಿಕ್ಕದೆ ನೋಡುತ್ತಂ (ಕಾದಂಪೂ. ೪೯). 
[ಸಂ.] 


' ಸಮ್ಮೆ , ಸವೈ (ಕ್ರಿ). ೧. ಕಟ್ಟು ; ನಿರ್ಮಿಸು ; ಮಾಡು : ""ಸಮೆ - ನಿರ್ವಹಣೇ, 
ನಿಶ್ಶೇಷೇ ಚ (ಸಮೆದುಹೋಗು)'' (ಶಮಧಾ); ಅಜುದಿಂಗಳೊಳಾ ಅಯ್ನೂಜುರಥಮಂ |20 
ಸಮೆದು (ವಡ್ಡಾರಾ. ೧೪೭-೮) ; ತಿರ್ದಿ ಪೇಟ್ಟುದು ಪೂಮಾಲೆಯನಿಂಬಿನಿಂ ಸಮೆವವೊಲ್‌ 
ಸತ್ಕಾವ್ಮಮಂ ಕಬ್ಬಿಗಂ (ಕಾವ್ಮಾವ. ೪೯೮): ಗುರುಗಂಜಿಯಿಂ ಸಮೆದ ದಂಡೆ ಮಂಡೆಯೊಳೊಪ್ಪೆ 
(ಬಸರ. ೯-೯೯). ಪಿ. ಸಜ್ಜುಮಾಡು ; ಅಣಿಗೊಳಿಸು : ಅಯ್ದರುಮಂ ... ಪೊಟಲಂ 
ಪುಗಿಸಿ ಮುನ್ನಮೆ ಸಮೆದ ಬೀಡುಗಳೊಳ್‌ ಬೀಡಂ ಬಿಡಿಸಿ (ಪಂಪಭಾ. ೪-೫ ವ); 
ಸಮೆದ ಮಖಮಂ ಸುಡುವ ವೀರಭದ್ರನ ತೆಅದೆ . . . ಉರವಣಿಸಿ ನಡೆದು |25 
(ಇಹರ ದೇ. ೪೦-೨೧); ಹಂದರವೆತ್ತಿ ಕೊಟ್ಟಾರಮಂ ಸಮೆದು ವೇದಿಯಂ ಸಮಕಟ್ಟಿ 
(ರಾಮಾಶ್ವ, ೧೬-೫). ೩. ಕೆತ್ತು; ಕಂಡರಿಸು : ಇ(ಈ) ಕಲ್ಲಂ ದುರ್ಗದ(ದಾ]ಸಂ 
ಸಮೆದೊ(0) (ಎಇ. ೫! ೨೧೩-೧೯ ;874). ೪. ರಚಿತವಾಗು ; ನಿರ್ಮಾಣವಾಗು: 
ಜಗಮಿದು ಮೌಕ್ತಿಕದಿಂದಂ ತೆಗೆದುದೊ ದಂತದೊಳೆ ಸಮೆದುದೊ (ಕಾದಂಉ. ೧೪೫) ; 
ಚಂದ್ರನಿಂದಂ ಸಮೆದುದೆನಿಸಿದಂತಿರ್ಪ ದಿಕ್‌ಸಂಕುಳಂ (ರಕ್ಷಾಶ. ೯೪); ನಿಂತು ನೋಡುವಳ್‌ |30 

. . ಬಯಲ ನಡು ನಿಡುಪರಿದು ಸಮೆದ ಕಾಲ್ಲರಿಕೀಳ್ವಟ್ಟೆಯಂ (ಶ್ರೀರಾಮಾ. 
೨೬೮-೧೪೫). ೫. ಬರೆ ; ರಚಿಸು : ಪುರಾಣಕವಿಪ್ರಭುಪ್ರಯೋಗಾವಿಳಸದ್ಗುಣೋದಯ 
ಮನಾಯ್ದವಲ್‌ಂ ಸಮೆದೊಂದು ಕಾವ್ಕದಿಂ... ಮುದಮಂ ತನಗಾಗಿಸಿದೊಂ ಕವೀಶ್ವರಂ 
(ಕಎರಾ. ೨-೧೫೫). ೬. ಅಡುಗೆ ಮಾಡು ; ಪಾಕ್ತ ಮಾಡು: ಮುನಿಸಯ್ತುತೆಗೆ 
ಬೋನಮಂ ಸಮೆದು ಕೆಲಕೆಲರ್‌ (ವರ್ಧಪು. ೧೩-೫೨). ಸವೆ, : ೧. ಪಚ್ಚೆಯಿಂ ಸವೆದ |35 
ಕಂಬದ ಪದ್ಮರಾಗವಳವಟ್ಟ ಮಣೆಯ ಘನಮಹಿಮೆವಡೆದುಯ್ಕಲಂ ಹರುಷದಿಂದ 
ಜವ್ವನೆಯರೇಟ್‌ದರ್‌ (ಹಚಕಾ. ೪-೧೪) ; ಮಿಗೆ ಗಿರಿದುರ್ಗದ ನೆಲಗೋಂಟೆಗೆ ಸವೆಯೆ 
ಬಳಿಕ್ಕೆ ಸುರಂಗಂಗಳನೆರಡಂ (ಹಮ್ಮಾರ. ೩-೨೭). ೨. ವಹ್ನಿಕುಂಡಮಂ ಸವೆ ಬೇಗಂ 
(ದಶಕು. ೧೧-೯೩) ; ಕಾಕುಜೈನರ ಕೊಲ್ಚ ಪದದೊಳವದಿರಿಗೆ ಶೂಲಂಗಳಂ ಸವೆದಿರಿಸಿದ 
(ಭಾವಚಿಂ. ೧೧೪೪). ೪. ಹೊನ್ನಿಂ ವಿವಾಹವೇದಿಕೆ ಸವೆದುದಂತಲ್ಲಿ (ಮಾನರ. ದೇ. | 4 
೧೬೪-೧೯) ; ವಿಪ್ರರಿಗೆ ಮಣಿಮಯದಾಲ್ಕಯಂಗಳು ಸವದವೈಗಾವುದದಅಳತೆಯಲಿ 


ಬೇಗಮುಂಡು ಸಮೆದ ಬಟ್‌ಕ್ಕೆ ತಳಿಗೆಯನೆತ್ತಿದೊಡೆ (ವಡ್ಡಾರಾ. ೬೪-೨೩) ; ಮತ್ಸ್ಯ 
ಮಾಂಸಂ ಸಮೆದತ್ತಿನ್ನೇನಂ ತಿಂಬೆ೦ (ಪಂಚತಂ. ೮-೨೧) ; ಶೀತಳಜಲಮೆಲ್ಲಮುಂ 
ಸಮೆಯೆ (ದಶಕು. ೬-೬). ೨. ಅಳಿ ; ನಾಶವಾಗು : ""ಸಮೆ - ನಿರ್ವಹಣೇ, ನಿಶ್ಶೇಷೇ 
ಚ (ಸಮೆದುಹೋಗು)'' (ಶಮಧಾ) ;ಸುಡುಸುಡು ನಾರಕರ ನಮೆವ ಸಮೆಯದ ಸಾವಂ 
(ಅನಂಪು. ೯-೩೬೯) ; ಕಮಲನಾಭನ ಕರುಣಕವಚವು ಸಮೆದರಾರೇಗುವರು (ನಳಚ. 
೪-೩೪); ಬಕಾನುಜನಾದ ಹಲಾಯುಧನು ಘಟೋತ್ಕಚನಿಂದ ಸಮೆದನು (ಕೃವಾಕ. ೭). 
೩. ಹೆಚ್ಚುಬಳಕೆಯಿಂದ ತೇದು ಹೋಗು, - ಉಜ್ಜಿಹೋಗು :ಕ್ಷುದ್ರಜನರುಗಳ 
ಸಂಚಾರದಿಂದ ಸಮೆ[ಪಾಕಾಂ. ವೆ]ದ ದಾರಿಯಿದು (ವಚಾ. ೨೦) ;ಅದು ಎಂಬುದರ ಸಮೆದ 
ರೂಪವೇ "ಅ' ಎಂಬ ಷಷ್ಠಿಯ ರೂಪವಾಗಿದೆ (ದ್ರಾಎಎ. ೨೩೦). "ಸಮೆಗಲ್ಲು' ಪರಾ. 
೪. ಶಕ್ತಿಗುಂದು ; ಬಲಹೀನವಾಗು : ಕೃತವಿದ್ಯರ ಭೀಕರಶರತತಿ ಮೊಳೆ ತೇವಂತೆ 
ಸಮೆದು ಬಿಟ್‌ ಸಂಗರದೊಳ್‌ (ಗದಾಯು. ೪-೩೩). ೫. ಕಳೆ ; ನೀಗು : ಪಾರಣೆಯ 
ದಿವಸಮಲ್ಲದಉುವತ್ತುಮೂಜುದಿವಸದಿಂದುಪವಾಸದಿಂ ಸಮೆಯೆ (ಆದಿಪು. ೩-೧೦ವ). 
೬. ಸೊರಗು ; ಬಡವಾಗು : (9). ಸವೈೆ : ೧. ಭಂಡಾರಂ ಸವೆದೊಡೆ ಪ್ರಜೆ ಕೆಟ್ಟೆಡೆ 
ಹಗೆ ಸಮಾಪವಾದೆಡೆಯಲ್ಲಿರಲಾಗದು (ಪಂಚತಂ. ೩೯-೨೨) ;ಫಳಮೃಗಾವಳಿ ಸವೆದುದಿನ್ನೀ 
ಹಳುವು ಸಾಕು (ಕುವ್ಮಾಳ. ೪-೨). ಪಿ. ನೆರೆದ ಸಾಮಂತಾದಿ ಭಟಪರಿಕರನಿಕರವುದ್ಭಮಿಸಿ 
ಸವೆದರು ಕಾದಿ ತಮ್ಮೊಳಗೆ (ಬಸಪು. ೬೧-೩೯) ; ಸವಅಾಿದರು ಕುರುವಂಶವನು 
ಪಾಂಡವರು ಸಕಲಮಹಾರಥರು ಸಲೆ ಸವೆದುದಿಲ್ಲಿ ನದೀಸುತ ದ್ರೋಣಾದಿಗಳು ಸಹಿತ 
(ಕುವ್ಮಾದ್ರೋ. ೫-೨೬). ೩, ಸುರಗಿ ಸವೆದುವು ಶೂಲ ಮುಖ್‌ದುವು (ಕೌಶಿರಾ. ೩೨-೨೬) ; 
ತಗೆಬಗೆಯೊಳೋಡಾಡಿ ಕೆರವೊಂದು ಸವೆಯದಿರೆ (ಕಾಲರ. ೭೩-೧೩೨). ೪. ಸರಳ ಸರಳಲಿ 
ಕಡಿದು ಸವೆಯದೆ ಸರಿಮಿಗಿಲ ಕಾದಿದರೆ ಶಲ್ಕನ ಧರಧುರದ ದೆಖ್ಬಾಳತನವನು ಕಂಡು 
ಖಾತಿಯಲಿ. .. ಬಾಣದೊಳುರವ ತೋಡಿದನು (ಕುವ್ಮಾದ್ರೋ. ೫-೩೨). ೫. ಭಾವವಳಿದು 
ಬಯಕೆ ಸವೆದು ಮಹಾದೇವನಾದ ಶರಣರ ಜಗದ ಮಾನವರೆತ್ತ ಬಲ್ಲರು 
(ಲಿಂಗವ. ಕ. ೪೯-೧೯); ವಿವಿಧರತ್ನಾಭರಣಕಿರಣದ ಲಲಿತಲಹರಿಯಲಿ ಸವೆದುದಗ್ಗದ ತಿಮಿರ 
(ಕುವ್ಮಾಅ. ೧೧-೨೯). ೬. ಮಾಡಿ ತನು ಸವೆಯದನ್ನಕ್ಕ . . . ಅಪ್ಪುದೆ ಭಕ್ತಿ (ಬಸವ. ೨೧೦); 
ತನಗಾಗಿಯೇ ಸವೆದು ಸುಣ್ಣವಾಗಿ ತಿರುಗಿದ ತಾಯಿಯನ್ನು . . . ಅಳಿಸಹತ್ತಿದುದು 
ಮಹಾಪರಾಧ (ಜಯಂತ. ೯). ೭. ಕುಗ್ಗು; ಕಡಮೆಯಾಗು : ನಿತ್ಕನಿಯತವ್ರತನೇಮಂಗಳ 
ಸವೆಯಲೀಯದೆ ಪೂರವಿಸಿ (ಶಿವಗೀ. ೨೦೭೯); ಸವೆಯದ ತವರಾಜಂ ಜೇನ ಸೋನೆ 
ತಾನೆಂಬಿನಂ . . . ಸುಕಂಠೆ ಕೇಳಿಸುಶಿರ್ದಳ್‌ (ಕುಸುಮಾ. ೧-೩೮); ಪೂತುರೇ 
ಕುರುಸೈನಿಕವಸಂಖ್ಯಾತವೆಂದಿಗೆ ಸವೆವುದೋ (ಕುವ್ಮಾದ್ರೋ ೧೬-೬). ೮, ಬಳಕೆಯಾಗು; 
ವಿನಿಯೋಗವಾಗು : ಧನ ದಾಸೋಹಕ್ಕೆ ಸವೆದು . . . ಪರಿಣಾಮಿಸುವಂತೆ ಮಾಡು 
(ಬಸವ. ೪೫೮). ೯. ಕೊರಗು ; ಪರಿತಪಿಸು: ನವೆದೆಂ ರೋಗಂಗಳಿಂದಂ ಸೆಡೆದೆನನು 
ದಿನಂ ಸೇವೆಯಿಂದಂ ನಿರರ್ಥಂ ಸವೆದೆಂ ಕಾಮಂಗಳಿಂದಂ (ರಕ್ಷಾಕ. ೨೪) ; ಭವಭವಂ 
ಗಳೊಳಗೆ ಬಂದು ಸವೆದೆನಯ್ಮ ಹಂಪೆಯರಸ (ಹಂಪೆರ. ೮-೭). ೧೦. ಇಲ್ಲವಾಗಿಸು; 
ನಾಶಮಾಡು: ಕಾವೇರಿ . . . ಮಜ್ಜನವ ಮಾಳ್ಪ ಜನರ ಸಂತತಿಯ ಪಾಪಂಗಳನು 
ಸವೆದು ಸರ್ವಾಭೀಷ್ಟಮಂ ಸಲಿಸಿ ಸಲಹುತ್ತಲಿರುವಳ್‌ (ಅರ್ಚಾಎ. ೧-೬). 
[ದೇ. ॥ ತಮಿ. ಚಮ್ಮೆ ; ತುಳು. ಸವಿ ; ತೆಲು. ಸಮಯು। 


(ತೊರರಾ. ೧-೧೩-೧). ೬. ಬಸವಣ್ಣನಲ್ಲಿ ತಮ್ಮರಸಿಯರ ನೋಡುತಂ ಬೋನಮಂ | |ಸಮ್ಮೆ "ಸಮಯ್ಕಿ' ನೋ. 


ಸವೆವುದೊಡೆಯರ್ಗೆಂದು ಪೇಳುತಿರೆ (ಬಸರ. ೬-೫) ; ಎತ್ತಿದಳು ಮಗನ ಚಂಗಳೆ ಒತ್ತಿದಳ | |ಸಮೆಗಲ್ಲು (ನಾ). ತೇದುಹೋಗಿ ನಯವಾದ ಕಲ್ಲು : ಒಂದು ಮುಷ್ಟಿಯಷ್ಟು 


ಲಗಿಂದ ಕೊರಳ ಚೀಲಾಳ್ವನನಂದುತ್ತರಿಸಿ ಬೋನಮಂ ಸವೆದು (ನನ್ನಚಾ. ೬-೧೨೫). 
೬. ಹಾಕು ;ಇಕ್ಕು: ಕನ್ನವ ಸವೆದ ಕತ್ತಿ ಕಳಬಲ್ಲುದೆ (ಸರ್ವವ. ೭೯-೪೪೨) ;ನವರಂಧ್ರ | 45 
ಮೆಂಬ ಕನ್ನಂ ಸವೆದಿರಲೊಡಲೆಂಜ ಮನೆಯನೊಯ್ಯನೆ ಪೊಕ್ಕು (ಧರ್ಮನಾ. ೫-೮೭). 


ಗಾತ್ರದ ಕಲ್ಲದು. ನನಗೂ ವಿಶೇಷ ಏನೂ ಕಾಣಿಸಿರಲಿಲ್ಲ. ನಮ್ಮ ಊರಿನ ಹೊಳೆ 
ತೋಡುಗಳಲ್ಲಿ ಸಿಗಬಹುದಾದ ಸಮೆಗಲ್ಲು (ಮೂಕಜ್ಜಿ. ೧೦೩). 
[ಸಮ್ಮೆ 1 ಕಲ್ಲು (ಆ ಕಲ್ಮ್‌)) 


ಸಮೆಗೋಲು 


ಸಮೆಗೋಲು , ಸವೆಗೋಲು (ನಾ). ಗಡಾರಿ ; ಹಾರೆ : ಬೈರನೊಂದು ಕಡೆ | 


ಸಿದ್ದನಿನ್ನೊಂದು ಕಡೆ ಸಮೆಗೋಲು (ಹಾರೆ)ಗಳಿಂದ ಅಗೆಯುತ್ತಿದ್ದರು (ಕಾನೂರು. ೩೮೦). 
ಸವೆಗೋಲು : ದೇವಯ್ಯ ತುಳಸಿಕಟ್ಟೆಯನ್ನು ಮಾಟಿ ತೆಗೆಯಲು ಸವೆಗೋಲು ತೆಗೆದು 
ಕೊಂಡು ಅಂಗಳಕ್ಕಿಳಿದಾಗ (ಮಲೆವು. ೪೦೨). [ಸಮ್ಮೆ 3- ಕೋಲು, (4 ಕೋಲ್‌) 

ಸಮೆತ, ಸವೆತ (ನಾ). ತೇದುಹೋಗುವಿಕೆ : ಸಮತ ; ತೇಯ್ತ ; ಘರ್ಷಣಕ್ಷಯ 
(Fಗction. ಇಂಕಾ). ಸವೆತ : ಪ್ರವಾಹದಿಂದ ಒದಗಬಹುದಾದ ಭೂಮಿಯ ಸವೆತವನ್ನು 
ತಡೆಗಟ್ಟಲು ಒಡ್ಡುಗಳನ್ನು ಹಾಕುವರು (ರೂಢಿ). (ಸಮ್ಮೆ ೬ - ತ್ಮ! 

ಸಮೆತರ್‌ (ಕ್ರಿ). ತೀರು; ಮುಗಿ: ಸಮೆತಂದುಪುದು ಸಮುದ್ರೋಪಮಮೆನೆ 
ಮಂದಾರಮಾಲಿಕಾಮ್ಲಾನತೆಯುಂ ಸಮಕೊಳಿಸಲಾರ್ತುದಿಲ್ಲ ದಲಮರೇಂದ್ರನದೊಂದು 
ಮುಖಪರಿಮ್ಲಾನತೆಯಂ (ಆದಿಘು ೬-೧೯). [(ಸಮ್ಮೆ* ತರ್‌! 

ಸಮೆಯ, ಸಮೆಹ (ನಾ). ೧. ಕಟ್ಟಳೆ: ಕೇರಿಯ ಮಹಾಜನಕ್ಕೆ ಮಾಡಿದ್ದ 
ಸಮೆಯಮೆನ್ನೆನೆ (ಸೋಣ. ೫1-4, ೬೪-೩೩ ; 1028). ೨. ಯಾವುದೇ ಪಂಥಗಳ ಸಂಘ: 
ಸೌಧರೆ ಕೂಚೆಯನಾಯಕನುಂ ಅಶೇಷನಕರಂಗಳುಂ ಸಮೆಯಂಗಳುಂ ಪಂಚಮಠ 
ಸ್ಥಾನಂಗಳುಂ ಇನ್ನೀ ಧರ್ಮಮಂ ಬ್ರತಿಪಾಳಿಸುವರು (ಕಇಆ. ೪೩-೬೧-೧೯ ; 
ನೆಯ ಶತ). ಸಮೆಹ : ೨. ವಾಣರಾಸಿಯಲಿ ತಮ್ಮ ತಂದೆಯ ಕೊಂದ ಪಾಪಕೆ 
ಹೋಹರು ಸುಂಕದವರು ಸಮೆಹದವರು ಆರೊಬ್ಬರು ಯಿ ಧರ್ಮಕೆ ತಪ್ಪಿದರೆ 
(ಎಕ ೫೪. ಹೆಗ್ಗಡ. ೧೪೨-೧೯ ;ಸು. 1497). [P ಇದು "ಸಮಯ' ಎಂಬುದರ ಅಪಲಿಖಿತ] 

ಸಮೆಯಿಸ್ಟು ಸಮಯಿಸು, ಸವಸ ಸವೆಯಿಸ್ಟು ಸವೆಸು (ಕ್ರಿ). ೧. ಕಟ್ಟಿಸು; 
ನಿರ್ಮಿಸು : ಲಾಕ್ಷಾದ್ರವಾದಿಕಾರಿತಮಾಯಾರುಣಜಲಪರಿಪೂರ್ಣವಾಪಿಯಂ 
ಸಮೆಯಿಸಿದೊಡೆ (ಆದಿಪು. ೨-೧೪ವ); ಚಂದ್ರಕಾಂತದ ಚಂದ್ರಶಾಲೆಯೊಳಮೊಪ್ಪುವ 
ವಿವಾಹಗೇಹಮಂ ಸಮೆಯಿಸಿ (ಪಂಪಭಾ. ೩-೭೪). ೨. ಅಣಿಗೊಳಿಸು; ಸಿದ್ಧಪಡಿಸು : 
ನಿಂದು ವಸುದೇವನನುಚರರಿಂದಂ ಸಮೆಯಿಸಿ ಸಮಂತು ಕೊಂಡಮಂ (ನೇಮಿಪು. ೩-೧೫೮); 
ನಡೆಪೂವಿನ ಪಂದರುಮಂ ವಿವಾಹವೇದಿಕೆಯುಮಂ ಸಮೆಯಿಸಿ (ಅರ್ಧನೇ. ೩-೧೦ವ). 
೩. ಕೆತ್ತಿಸು ; ಕಂಡರಿಸುವಂತೆ ಮಾಡು : ಮೂಢಭಕ್ತಿಯ ಕೆಲಜನರ ಹೇಳಿಕೆಯಂತೆ 
ಅವನು ಖಾಜಾಅಹರಾರನೆಂಬ ಸಾವಿನ ಸ್ತುತಿಪರಶ್ಲೋಕಗಳನ್ನು ಸಮೆಯಿಸಿದನು 
(ಮೋಬಾದ. ೩೧). ಸಮಯಿಸು, : ೧. ಲಿಜ್ಜಶಿವಜೀಯರ್ಬ್ಬಕ್ಟಾವೃತ್ತಿಯಿನ್ದಂ ಕಲ್ಲ 
ದೇಗುಲಮುಂ ದೇಗುಲಂಗಳುಮಂ ಸಮಯಿಸಿ ಕೊಣ್ಣಂಗಳುಮಂ ಕಟ್ಟಿಸಿದರ್‌ 
(ಎಕ. ೩1, ಮೊಳಕಾ. ೨೭-೪ : 962) ; ಸಮಯಕ್ಕೆ ಪಂಚಶತವಧಿಕಮಾಗೆ ಸಮಯಿಸಿ ಸಹಸ್ರ 
ಕೂಟಸಹಸ್ರಾಸ್ರಮುಮಂ ಸಮಯಿಸಲಾರ್ಗಂ ಸಮಯಿಸಿದಳ್‌ ಸಮನೆ ದಾನಚಿಂತಾ 
ಮಣಿಯೊಳ್‌ (೪ಜಪು. ೧-೫೯) ; ಆ ಕಂಸಂ ಮಲ್ಲಯುದ್ಧರಂಗಮಂ ತುಂಗತರಂಗಳಪ್ಪ 
ಚೌಪಳಿಗೆಗಳಂ ಸಮಯಿಸೆ (ನೇಮಿಪು. ೬-೧೩೨ ವ). ಸವಸು, : ೧. ಕೆಬೆಯಂ ಕಟ್ಟಿಸು 
ಭಾವಿಯಂ ಸವಸು (ಸೋಣ. ಗಳ. ೨೬೭-೪೪ ; 13607); ವಿರಹಿಜನದ ಮೇಲಿರದೆ ಮಾರನು 

. ಸವಸಿದ ಸಬಳಗಳೆನೆ ವರ ಮೊಲ್ಲೆಯ ನನೆಯಿಹವು (ಅಂಜಚ. ೨-೮೯). 

೪. ಪಾಕಮಾಡು ; ಬೇಯಿಸು : ಹದ್ದು ಕಾಗೆಗೆ ನಿನ್ನವರು ಸಾಲಿದ್ದು ಬೋನವ 
ಸವಸಿದರು (ಕುವ್ಮಾಕ. ೩-೫). ಸವೆಯಿಸ್ಕು : ೧. ವ್ಯಾಳವನಗಜದ ಪೋರ್ತದ ಕೇಳಿಗೆ 
ವಿಜಯಾರ್ದ್‌ಶೈಲಪತಿ ಸವ'ಯಿಸಿ ತಂದೋಳಿಯೆ ನಿಟ್‌ಸಿದ ಬೆಳ್ಳಿಯ 
ಲಾಳವಿಂಡಿಗೆವೊಲಿರ್ಪುವಿದಬ ಮಡಲ್ಲಳ್‌ (ಶಾಪ. ೨-೧೦೪) ; ಬಾಲಕಿಗೆ . . . 
ನವರತ್ನಖಚಿತ ವಿಶಾಲಸೂತಿಗೃಹವ ಸವೆಯಿಸಿ ಕರೆಸಿಯಿರಿಸಿದನು (ಸಾಳ್ಮಭಾ. ೨೧-೧). 
ಸವೆಪು, : ೧. ವಿದುರನಟ್ಟಿದ ಖನಕ ಬಂದನುಯಿವರ ಸಜ್ಜೆಯ ಮನೆಯಲತಿಗುಪ್ತದಲಿ 
ನೆಲದೊಳು ಸವೆಸಿದನು ಪಥವ (ಕುವ್ಮಾಅ. ೮-೮೬); ಜಿನಭವನವನು ರುಂದ್ರತರದೆ ಸವೆಸಿದ 
ವಾದಿವಿದ್ಕಾನಂದಯೋಗಿಗೆ ನಮಿಸುವೆನು (ಅಂಜಚ. ೧-೫೧). [ಸಮ್ಮೆ 4 - ಇಸ್ಕು) 

ಸಮೆಯಿಸ್ಸು, ಸಮಯಿಸ್ಕು, ಸಮಸು, ಸಮೆಸು, ಸವಸ್ಕ್ಯು, ಸವೆಯಿಸ್ಕು, ಸವೆಸ್ಮು 
(ಕ್ರಿ). ೧. ಮುಗಿಸು; ತೀರಿಸು : ಮಹಾಮಹಿಮೆಯಭಿಷೇಕಮುಮಂ ಮಾಡಿ 
ಸಮೆಯಿಸಿದ ಬಲಕ್ಕೆ (ವಡ್ಡಾರಾ. ೧೦೭-೮) ; ತನ್ನನೊರ್ವನಂ ತಾಗಿದೊಡನಿಬರುಮಂ 
ಎರಥರ್ಮಾಡಿ ಭಾರತಮನಿಂದೆ ಸಮೆಯಿಸುವೆನೆಂದು ಕೋದಂಡಮಂ ಬಿಸುಟು 
ಗದಾದಂಡಮಂ ಭುಜಾದಂಡದೊಳಳವಡಿಸಿಕೊಂಡು (ಪಂಪಭಾ . ೧೦-೧೦೦ ವ) ; 


೮೩೬೨ 


10 


15 


ಸಮೋತ್ಸರಿತ 


೨. ನೀಗಿಸು ; ಹೋಗಲಾಡಿಸು : (ಕರ್ಣನ ವ।ಕ್ಷಮನೆಚ್ಚ್ಞು ಗರ್ವಮಂ ಸಮೆಯಿಸಿ 
(ಪಂಪಭಾ. ೮-೧೦೭). ಸಮಯಿಸ್ಕು : ೩. ನಾಶಮಾಡು ; ""ಕೊಲ್ಲು'' (ಗಂಗಾಮ. 8). 
ಸಮಸು : ೪. ಕುಗ್ಗಿಸು ; ಕಡಮೆಮಾಡು : ಕ್ರಮವಿವರವೇನಿರಲಿ ಸೃಷ್ಟಿಯ 
ವಿಧಾನದಲಿ ಸಮಸದದು ಸತ್ತ್ವವನು (ಮಂಕುಕ. ೧೧೫). ಸಮೆಸು : ೫. ನವೆಯು 
ವಂತೆ ಮಾಡು ; ಸೊರಗಿಸು : ಯಾವ ಕಗ್ಗಲ್ಲ ಮೂರ್ತಿಯನ್ನು ಪ್ರಸನ್ನಗೊಳಿಸಲು 
ನಿನ್ನ ಜೀವನವನ್ನೇ ಸಮೆಸಿದೆಯೋ ಅದಿನ್ನೂ ಕಗ್ಗಲ್ಲಾಗಿಯೇ ಉಳಿದಿದೆ 
(ಜಾಣಆ. ೪೦೧):ನಿನ್ನ ದೊರೆತನಕಾಗಿ ಜೀವವನೆ ಸಮೆಸಿದೆನು (ಚಂದ್ರಸ. ೯೦-೮). ಸವಸ್ಸು: 
೬. ಖರ್ಚುಮಾಡು ; ವಿನಿಯೋಗಿಸು : ಧನವನಿರಿಸದಿರಾ ಇರಿಸಿದರೆ ಭವ 
ಬಪ್ಪುದು ತಪ್ಪದು ಕೂಡಲಸಂಗನ ಶರಣರಿಗೆ ಸವ!ಪಾಠಾಂ. ವಿ1ಸಲೆಬೇಕು (ಬಸವ. ೧೯೯): 
ಪರಹಿತಾರ್ಥದಿ ತಮ್ಮ ತನುಧನಹರಣ ವಸ್ತುಗಳಂ ಸವ।ವಾಕಾಂ. ವೆ|ಸಿ ಸುರು 
ಚಿರಯಶೋಧಿಕರಾದರಲ್ಲದೆ ದಿವ್ಮಲಿಂಗಕ್ಕೆ ಪರಮಭಾಜನರಾಗರು (ಬಸಪು. ೧೮-೨೦). 
ಸವೆಯಿಸ್ಕು: ೫. ನಾನು ನನ್ನ ದೇಹವನ್ನಿಡೀ ನಿಮ್ಮ ಸೇವೆಗಾಗಿ ಸವೆಯಿಸಿದರೂ 
ಹೆಚ್ಚಾಗಲಾರದು (ದೇಶಧು. ೨). ೭. ತೇದುಹೋಗುವಂತೆ ಮಾಡು: ರೋಗಾಣುಗಳು 
. * * ಶ್ವಾಸನಾಳವನ್ನು ಸವೆಯಿಸಿ (505107), ಶ್ವಾಸನಾಳದ ಒಳಗಡೆ ರೋಗವನ್ನು 
ಹರಡಬಹುದು (ಕೆಲರೋ. ೮೯). ಸವೆಸ್ಮು : ೧. ವಿವರಗಳ ಜೋಡಿಸುವ ಯಜಮಾನ 
ಬೇರಿಹನು ಸವೆಸು ನೀಂ ಜನುಮವನು (ಮಂಕುಕ. ೬೮೨); ೫. ತ್ಕಾಗ ಸೇವೆಗಳಲ್ಲಿಇಡೀ 
ಜೀವನವನ್ನು ಸವೆಸಿ ಅಧಿಕಾರಕ್ಕಾಗಿ ನಾನು ಬಂದೆ (ಹುಚ್ಚುಹು. ೪೦). ೬. ಆಯುಷ್ಯವು 
ತೀರಿ ಪ್ರಳಯವು ಬಂದರೆ ಅರ್ಥವನುಂಬವರಿಲ್ಲಾ . .. ಕೂಡಲಸಂಗನ ಶರಣರಿಗೊಡನೆ 
ಸವೆಸುವುದು (ಬಸವ. ೨೦೧). ೭. ಆಳು ಹಂಗೇ ಗಟ್ಟಿಯಾಗಿದ್ದರು, ವರ್ಷಕ್ಕೊಂದು 
ಗುದ್ದಲಿ ಸವೆಸೋರು (ನನ್ನೂರು. ೩೧೭). (ಸಮ್ಮೆ + -ಇಸ್ಕು) 

ಸಮೆಸು "ಸಮೆಯಿಸ್ಕು' ನೋ. 

ಸಮೆಹ "ಸಮೆಯ' ನೋ. 

ಸಮೇತ, (ಗು). ೧. ಒಟ್ಟುಗೂಡಿರುವ ; ಸಹಿತವಾದ ; ಸೇರಿದ 
ಜಾತಿಗೋತ್ರಾತೀತಸದ್ದುರುಜಾತನಂ ಬಹುಜಾತಿಗೋತ್ರಸಮೇತ ದುಃಕ್ರಿಯದಾಶ್ರಯನ 
ನೀನೆಂದು ಮಾಡಿದಪೈ (ಬಸಪ ೩-೫೦). ೨. ಪ್ರಾಪ್ತವಾದ ; ಪಡೆದ. (ನಾ). 
೩. ಸಹಿತವಾದುದು ; ಕೂಡಿರುವಂಥದು : ತೋಳ್ನಾಲ್ಕುಂ ಕರಮಸೆದಿರ್ಕುಂ 
ಪದ್ಮೋದರಂಗೆ ಚಕ್ರಾಸಿ ಶಂಖ ಶಾರ್ಜ್ಸಸಮೇತಂ (ಕಾವ್ಮಾವ. ೧೪). ೪, ಕೂಡಿ 
ಕೊಂಡಿರುವ ವ್ಯಕ್ತಿ ; ಸಹಿತನಾದವನು : ಅನುಜಸಮೇತನೊಳಂತಕತನಯನೊಳ 
ನುಜವ್ಯಪೇತನೀಗಳ್‌ ದುರ್ಯೊೋಧನನಳುಪಿ ಸಂಧಿಗೆಯ್ದೊಡೆ (ಗದಾಯು. ೫-೪೮) ; 
ಹೊಂಗಿ ಶಸ್ತ್ರಸಮೇತನಾಗಿ . . . ನಡೆವುತ್ತ (ಬಸಪು ೨೧-೯). [ಸಂ.| 

ಸಮೇತ್ಮ (ಅ). ಸಂಗಡ ; ಜೊತೆಯಲ್ಲಿ ; ಸಹಿತವಾಗಿ : ಎಲ್ಲಾ ಸಾಮಾನು ಸಮೇತ 
ನೀನು ಮೊದಲು ಹೋಗು (ರೂಢಿ). [ಆ ಸಮೇತ, 

ಸಮೇಲ , ಸಮೇಳ (ವಾ). ೧. ಜೊತೆಯಾಗಿರುವಂಥದು ;ಬೆರೆತುಕೊಂಡುದು. 
೨. ಬೆರೆತುಕೊಂಡಿರುವ ವ್ಯಕ್ತಿ : ತನುಮನಂ ಧನವೆಂಬವಂ ವಂಚನೆಗಳಿಲ್ಲದೆ 
ಕೊಟ್ಟು ರಸಿಕದಿ ಮನಸು ಕರಗಿ ಸಮೇಲರಾಗಿ (ಬಸಪು. ೧೨-೩೦). ಸಮೇಳ : ೩. 
ಹೊಂದಾಣಿಕೆ ; ಹೊಂದಿಕೆ : ಲೋಲಲೋಚನವಲುಹುಕುಲುಹು ಸಮೇಳವಾಗಿಹ 
ಗಿರಿಜೆ ಮೆಆದಳು ಶಂಕರಾಂಕದಲಿ (ಪ್ರಭುಲೀ. ೨-೧೧).೪. ಸಾನ್ನಿಧ್ಯ; ಸಖ : ವೇಮ 
ಪ್ರಭುವನಾ ಶಿವಗಣಶ್ರೇಣಿ . . . ಲಾಲಿತನ್ಕೋನೃಪ್ರಿಯವಿನಯಲೋಲನಾಲಿಂಗನ 
ಸಮೇಳಕ್ರಿಯೆಗಳಿಂ ತಣಿಸಿ (ಬಸಪು ೪೬-೭೫). ೫. ಖಡ್ಲಯುದ್ಧದ ಒಂದು ವರಸೆ: 
ಒಬ್ಬನು ಮತ್ತೊಬ್ಬನ ಪೆಟ್ಟನ್ನು ಮಾಡುವನು. ಈ ಪ್ರಕಾರದಲ್ಲಿಯೇ ಅನ್ಕೋನ್ಯವಾಗಿ 
ಆವದು ಮಾಡಲ್ಪಡುವದು ಅದು ಸಮೇಳಾಯೆಂದು ನುಡಿಯಲ್ಪಡುವದು 
(ಖಡ್ಗಟೀ. ೫-೭೩). [ಸಂ.] 

ಸಮೇಳ "ಸಮೇಲ' ನೋ. 

ಸಮೋತ್ಸರಿತ (ನಾ). [ನಾಟ್ಕ] ಹತ್ತು ಭೌಮಮಂಡಲಗಳಲ್ಲಿ ಒಂದು : ಭ್ರಮರ 
, - . ಸಮೋಸಔತ್ಸ3 ರಿತ [ಮತ್ತಲ್ಲಿ]... ಚಾಷಗತಿ - ಈ ಹತ್ತು ಭಾಮಮಂಡಲಂಗಳ್‌ 


(ಲಾಸ್ಕರಂ. ೮-೪ ವ). ಸಂ.) 


ಸಮೌರ್ವಿ ೮೩೬೩ 


ಸಮೌರ್ವಿ (ನಾ). ಹೆದೆಯೇರಿಸಿದವನು : ಸಮೌರ್ವಿಯಾದಿವನ ಬಿಲ್ಲೊಳಮಿಂದ್ರನ | 

ವಜ್ರದಲ್ಲಿಯುಂ , . . ಅಭಿಕಾಂಕ್ಷಿಸುವರ್‌ ಜಯಮಂ (ಶಾಕುಂತ. ೨೭-೧೫). 
(ಸಂ. ಸಮೌರ್ವಿೀ) 

ಸಮ್ಮ, ಶಮ್ಮ (ನಾ). ೧. ರಕ್ಷಣೆ ; ಆಶ್ರಯ : "ಸಮ್ಮಂಗೊಡು' ಪರಾ. 
ಪ. ಶುಭ ; ಮಂಗಳ : ಈ ಆಅಷ್ಟಾಕ್ಷರಕನಂತಾನಂತ ಸಮ್ಮಂಗಳೊಳವು | 5 
(ಕಮಮಾ. ೧೫-೮೪ ವು. ಶಮ್ಮ : ೩. ಸಂತೋಷ : ಶಮ್ಮದಿಂದಾತ್ತಮುಂ ನನ್ನ 
ನಿಮಗಿತ್ತ ಗಡ (ಪ್ರಭಪು ೩-೧೧೫). [ಆ ಸಂ.ಶರ್ಮನ್‌] 

ಸಮ್ಮ "ಚಮ್ಮ' ನೋ. | 

| 


ಸಮ್ಮ ಿಗುಂದು (ಕ್ರಿ ಕ್ರಿ). (ಮುಪ್ಪಿನಿಂದ) ಚರ್ಮವು ಸುಕ್ಕಾಗು, - ನೆರಿಗೆಗಟ್ಟು : 
ಎಲೆಲೆ ಸಮ್ಮಂಗುಂದಿದ ಪುಚ್ಚಲಿಿಯ ಬಾಲ್ಸಬಮೆ ! (ರಾಮಾಶ್ವ. ೧೧೨-೧೧೫). 
[ಸಮ್ಮ (€ ಚಮ್ಮ) * ಕುಂದು] 
ಸಮ್ಮಂಗೊಡು (ಕ್ರಿ). ಆಶ್ರಯ ನೀಡು; ರಕ್ಷಣೆ ಕೊಡು : ಹೆಸರೆಸಕದ 
ಹೆಮ್ಮೆಯ ದೇವರು ಬಂದೊಸೆದು ತುಳಿಲ್ಲೈವಡಿದಾವರೆಯಂ ಸಸಿವ ಚ್ಚಂ 


ಸಮ್ಮಂಗೊಟ್ಟುಮ್ಮಹದಿಂದೆಮ್ಮಂ ಪೊರೆಗೆ (ಉದ್ಭದೇ. ೧-೨). (ಸಮ್ಮ ** ಕೊಡು] 
ಸಮ್ಮಂದ "ಸಮ್ಮದ,' ನೋ. 15| 
ಸಮ್ಮಂದಿಸು (ಕ್ರಿ). ೧. ಸಂಬಂಧಿಸಿದಂತಿರು : ಆತ್ಮಂ . . 


ಜಾಗ. | 
ಪ್ರಾಣಗಳಾ (ಥರಚ. ೬೭-೯೩). ೨. ಸಂಬಂಧವನ್ನು ಕಲ್ಪಿಸು; ಹೊಂದಾಣಿಕೆ | 
ಮಾಡು: ನಿಮ್ಮಯ ಲಕ್ಷಣದಿರವಂ ಸಮ್ಮಂದಿಸಿ ನೋಡಲೆಂದು ಕಳುಪಿದನೆನ್ನಂ | 
(ಬೀಳವಂ. ೨-೪೪). [ಸಮ್ಮಂದ (« ಸಮ್ಮದ,) *- - ಇಸು] 
ಸಮ್ಮಂಧ, "ಸಮ್ಮದ,' ನೋ. 
ಸಮ್ಮಂಧ್ಕ (ಅ). ಸಲುವಾಗಿ ; ನಿಮಿತ್ತವಾಗಿ : ತೋಟವನಿಕ್ಕುವ ಸಂಮಂಧ | 
ಎಂಟುಹೊಂನು (ಎಕ. 11, ಶಿವಮೊ. ೭೧-೫೨ ; 1431). [ಇ ಸಮ್ಮಂಧ,] 
ಸಮ್ಮಂಧಿ (ನಾ). ೧. ಸೇರಿದುದು; ಸಂಬಂಧಿಸಿದುದು : ಜಚಾಹುತಿ 
ಶ್ರೀಶಾಂತಿನಾಥಸಮ್ಮನ್ಹಿಯಪ್ಪ ಬಳಕಾಅಗಣದ ಮೇಷನನ್ಹಿಭಟ್ಟಾರಕರ ಶಿಷ್ಕರಪ್ಪ 
ಕೇಶವನನ್ನಿ . . . ಕೊಟ್ಟ ಗಟ್ಸ್‌ (ಇಆ. 1೪. ೧೮೦-೧೩ : 1048). ೨. ಬಂಧು ; ನಂಟ :1|25 
. ನಿಮ್ಮ ದಾಸರು ಅವರ ಸಮ್ಮಂಧಿಗಳ ಪಾದ ನೆಮ್ಮಿಕೊಂಡಿಪ್ಪಂಥ ಧಮ್ಮನು ನಾ 
(ವಿದಾಕೃ. ೭೩-೩). (ಆ ಸಂ. ಸಂಬಂಧಿನ್‌] 
ಸಮ್ಮಂಧಿಗ (ನಾ). ಎ ಸಮ್ಮಂಧಿ ೨ :ಕರುಳ ಸಮ್ಮಂಧಿಗನಯ್ಮ ವರನರಕೇಸರಿಕಾಯ 
. - . ಕಾಯೊ ಮುರಾರಿ (ಮೋಕ್ತದೀ. ೭೯-೧). [ಸಮ್ಮಂಧ, (ಆ ಸಮ್ಮದ ) 3- - ಇಗ) | 
ಸಮ್ಮಕಂಕರಿ (ನಾ). ಚರ್ಮದ ಚಾಟಿ ; ಬಾರುಕೋಲು: : ಈತಂ ಪಗಲ್ಲಳ್ಳನೀತನಂ | 30 
ಸಮ್ಮಕಂಕರಿಯಿಂ ಬಡಿವರ್‌ (ರಾಮುಶ್ವ. ೧೦೬-೨೯). [ಸಮ್ಮ (ಆ ಚಮ್ಮ) 4 ಕಂಕರ್ಮಿ| 
ಸಮ್ಮಕಾರ "ಚಮಗಾರ' ನೋ. 
ಸಮ್ಮಗಾತಿ (ನಾ). ಚಮ್ಮಾರ ಜಾತಿಯ ಹೆಂಗಸು : (8) 
(ಸಮ್ಮ (ಆ ಚಮ್ಮ) 3 - ಕಾತ್ಮಿ] | 
ಸಮ್ಮಗಾತಿಯಗಿಡು (ನಾ). ಒಂದು ಬಗೆಯ ಸಸ : ""ಸಮ್ಮಗಾತಿಯ ಗಿಡು - 135 | 
ಸಪ್ತಲೆ, ವಿಮಲೆ, ಸಾತಶಲೆ, ಭೂರಿಫೇನ, ಚರ್ಮಕಷೆ'' (ನಾಚರಾ. ಕಿ). 
(ಸಮ್ಮಗಾತ್ಮಿ 3- ಗಿಡು) 
ಸಮ್ಮಗಾಜ "ಚಮಗಾರ' ನೋ. 
ಸಮ್ಮಟಿಗೆ "ಚಮ್ಮವಟ್ಟಿಗೆ' ನೋ. 
ಸಮ್ಮಣ 'ಸಮ್ಮನ' ನೋ. 40 
ಸಮ್ಮಣಂಬಡೆ (ಕ್ರಿ). ಸನ್ಮಾನವನ್ನು ಹೊಂದು ; ಗೌರವಕ್ಕೆ ಪಾತ್ರವಾಗು : 
ಆ ನಾರದಂ . . . ಶ್ರಿರೋಕದೊಳಂ ತ್ರಿಮೂರ್ತಿಗಳೊಳಂ ಸಮ್ಮಣಂಬಡೆದಿರ್ಪಂ 
(ಅದ್ಭುತ. ೨೮-೧೮). [ಸಮ್ಮಣ (ಆ ಸಮ್ಮನ) *- ಪಡೆ; 
ಸಮ್ಮತ (ಗು). ೧. ಅಂಗೀಕಾರಾರ್ಹವಾದ ; ಒಪ್ಪಬಹುದಾದ: ಇಂತಾಚಾರ್ಯರ 
ಅನುಮತಿ ಇಲ್ಲದೆ ಸಮ್ಮತ ' ವಿಶ್ವಕ್ಷೇನರನೊಲ್ಲದೆ ಚೌತಿಯ ದಿನದೊಳು ಬೆನಕನ | 45 
ಭಾವಿಸೆ (ಗಣೇತ. ೧-೧೬). (ನಾ). ೨. ಅಂಗೀಕೃತವಾದುದು ; ಒಪ್ಪಿಗೆಯಾದುದು: 


ಸಮ್ಮದ, (ನಾ). ೧. ಅಧಿಕವಾದ 


ಸಮ್ಮನ, ಸಮ್ಮಣ (ನಾ). 


ಸಮ್ಮನ 


ಪ್ರಕಟಿತರಂ ಶಬ್ದಂ ಶಾಬ್ದಿಕಸಮ್ಮತಮರ್ಥಂ (ಚಂದ್ರಪ. ೧-೫೮) ; ಸಮ್ಮತಮಿದಹು 
ದೆಂದರೆಲ್ಲರುಂ ಭೂವರಂ ಸುಮ್ಮನಿರೆ (ಜೈಮಿಭಾ. ೨೬-೫೬); ಹಿತವಿದು ಶಾಸ್ತ್ರವಿಹಿತವಿದು 
ಮನಕೆ ಸಮ್ಮತವಿದೆಂದೆಂಬ ಮರ್ಮವನು ಮತಿಯೊಳೆಣಿಸಿ (ಹದಿಬ. ೩-೧೯). 
೩. ಹೊಂದಾಣಿಕೆ ; ಅನ್ಕೋನ್ಶ : ಇನ್ನು ನಾವಿಬ್ಬರೂ ಒಮ್ಮತ ಸಮ್ಮತವಾಗಿರೋಣ 
(ಆರ್ಯ. ೪). ೪. ಅಭಿಪ್ರಾಯ ; ವಿಚಾರ: ನಿಮ್ಮ ದಯೆಯಿಂದಮನುಪಮ 
ಸಮ್ಮತಮಂ ಹಿತಮನಖಳಶಾಸ್ತ್ರಾಗಮಮಂ ನಿಮ್ಮಿಂದಮಲ್‌ದೆವು (ಸುಕುಮಾ. ೨-೫೮). 

ಸಮ್ಮತಹೊಡೆ = ಒಪ್ಪಿಕೊಳ್ಳು; ತಲೆಬಾಗು; ಶರಣಾಗು : ಉಳಿದ ಜನ 
ಪೇಪರಿಗಾಗಿ ಚಾತಕಪಕ್ಷಿಯಂತೆ ಕಾದು ಸುಸ್ತಾಗಿ ಸಮ್ಮತಹೊಡೆದು, ನಿಟ್ಟುಸಿರುಬಿಟ್ಟು 
ಹೋಗುತ್ತಾರೆ (ನಾಡಿಗೇ. ೬೫); ಸಮ್ಮತಹೊಡೆದು ಬಿಟ್ಟಾನು ನಿನಗೆ (ಏಳಜೀ. ೮೩). [ಸಂ.] 


10[ಸಮ್ಮ ತಿ (ನಾ). ೧. ಒಪ್ಪಿಗೆ; ಅನುಮೋದನೆ : ಪತಿದೇವನಂ ಬಿಡುವ 


ಮನಸಿಲ್ಲದೆಯೆ ಬಿಡಲ್‌ ಸಮ್ಮತಿಯಿತ್ತಳಾಕೆ (ಚಿತ್ರಾಂಗ. 
ಗೋವಿಂದಲಾಲನೂ ತಮ್ಮ ಸಮ್ಮತಿಯನ್ನು ಹಾಕಿದರು (ಬಂಕಮು. ೭೧). ೨. ಘನತೆ ; 
ಗೌರವ. ೩. ಪ್ರೀತಿ ; ಒಲವು. ೪. ಆಜ್ಞೆ ; ಅಪ್ಪಣೆ. (ಸಂ.1 


೪೯-೧೩೫೨) ; 


| ಸಮ್ಮತಿಸು (ಕ್ರಿ). ಒಪ್ಪು; ಒಡಂಬಡು : ಸತತಮುಂ ನಿಮ್ಮಲ್ಲಿರಲು ಸಮ್ಮತಿಸಿ 


ಕರುಣಿಸು (ಬಸಪು ೬೧೧೫೯) ; ಮಾಡಿಕೊಳ್ಳುವವರು ಒಪ್ಪಿಕೊಂಡರೂ ಹೆಣ್ಣೊಂದು 


ಸಮ್ಮತಿಸಬೇಕಲ್ಲ? (ತೇಮೋಡ. ೧೦೩). (ಸಮ್ಮತ ಡನ ಇಸು) 


| (ಕ್ರಿ). ಕಡೆ; ಮಥನಮಾಡು : ಲಂಕಾಜನದ ಮನದ ವಾರ್ಧಿಯಂ 
` ಸಮ್ಮಧಿಸುತ್ಯತಂದುದಾ ಬೂತು ಮಯನಂದನೆಯ ದೇವಮಂದಿರಕೆ 


(ಶ್ರೀರಾಮಾ. 
೩೨೬-೧೪೯). (ಸಂ. (ಸಮ್ಮಥನ) + - ಇಸ್ಕು) 


ME ಸಮ್ಮಂದ, ಸಮ್ಮಂಧ, (ನಾ). ೧. ನಂಟು ; ಬಾಂಧವ್ಯ : ಸ್ವಯಂ 


ಬುದ್ದ ನೆಂಬುದನಾನೆಂದೆನದಲ್ಲದಂದೆನಗಮಾ ಲೋಕಕ್ಕಮೇಂ ಸಮ್ಮದಂ (ಅದಿಪು. 
ನಾಡ ನಂದನವನಂ ಸಗ್ಗಕ್ಕೆ ಪೋದಂತೆ ಕಣ್ಣೊಳಿಕುಂ ನಂದನಮಲ್ಲದಂದು 
ಬನಕಂ ಸಗ್ಗಕ್ಕಮೇಂ ಸಮ್ಮದಂ (ಅರ್ಥನೇ. ೧೧-೬೬) . ೨. ಕಾರಣ ; ನಿಮಿತ್ತ : 
ಭೂವಗವುಣ್ಣ ಹೊಲದ ಬದೆರ ಸಂಮ್ಮದದಿ ಕೊನ್ನಡೆ ಬಾಸಗವುಣ್ಣ ಬೂವೆಗವುಣ್ಣನ 


೨-೬೭); 


" ಕೊನ್ಹ (ಮೈಅರಿ. ೧೯೩೨, ೨೧-೧೧: 10121) ; ಅಂಚೆಗಳ್‌ ಮೃದುಯಾನಕ್ಕೆ ಪಿಕಂ ರವಕ್ಕೆಳಸೆ 


ತಂತಮ್ಮ ಸ್ವಚಾತೀಯ ಸಮ್ಮದದಿಂ ಪಾಮರಿಯರ್‌. , . ಇರ್ಪರ್‌ ಕಾದು ಕೇದಾರಮಂ 
(ಮಲ್ಲಿಪು. ೨-೨೦). ಸಮ್ಮಂದ : ೩. ಮದುವೆಯಿಂದುಂಟಾಗುವ ನಂಟಸ್ತಿಕೆ ; 
ವೈವಾಹಿಕ ಸಂಬಂಧ: : ನಮ್ಮ ಪುತ್ರರ ನಮ್ಮ ಕೇಳದೆ ಕೊಂಡೊಯ್ದು ನಿಮ್ಮ ಪುತ್ರಿ 
ಯರ ನೀವವರ್ಗೆ ಸಂಬಂಧಮಾಳ್ಪಾಗ 'ಬಡವರೆ (ಭರಚ. ೫೮-೬೭). ಸಮ್ಮಂಧ್ಯ : 
೩. ಗಣಪತಿಯಂಥವನಿಗೆ ಸರಿಯಾದ ಸಮ್ಮಂಧ ಮತ್ತೆ ಯಾವುದು? (ಹೊಸಕ್ಕಿ. ೪೨). 
[ಆ ಸಂ. ಸಂಬಂಧ] ' 

ದ ಸಂತೋಷ : ಆನುಮಂತೆಯ್ದೆ ಸಮ್ಮದ 
ಸಂದೋಹಮನಾನೆ ಪೆತ್ತೆನಿದನೆಂಬಂತೆ . . . ಆದೆಂ (ಕಾದಂಪೂ. ೮೬೪) ; ಎಲ್ಲರ ಸುಖ 
ದುಃಖದ ಹದನಂ ಪರಿಕಿಸಿದೊಡೆ ಸಮ್ಮದಂ ಧರಿತ್ರೀತಳದೊಳ್‌ (ದಶಕು. ೬-೧೧೫. 
೨. ಉತ್ಸಾಹ ; ಸಂಭ್ರಮ : ಅಚ್ಕುತಂ ಯುದ್ಧಸಮ್ಮದದಿಂ ಪೂರಿಸೆ ಪಾಂಚ 
ಜನ್ಮಮಂ (ಜಗವ. ೧೮-೭). ೩. ಅತಿಶಯವಾದ ಮದ : ನವಾಮ್ರಕೋಮಲ 
ಕಳಿಕಾರಸಪ್ರಸರಸೇವೆಯ ಸಮ್ಮದದಿಂ ಕುಕಿಲ್ವ ಕೋಕಿಲಕುಳಮಾ ಪುರೋಪವನ 
ದೊಳ್‌ ಪರಿದೊಪ್ಪುವುದು (ಕುಸುಮ. ೨-೭೦). |ಸಂ.1 


ಸಮ್ಮದಿಸು (ಕ್ರಿ). ಅತಿಯಾಗಿ ಸಂತೋಷಿಸು : ಜಲಂ ಮುರಿದು ಎತಳಕ್ಕಿಳಿಯಿತೆನೆ 


. ತಾಯ್ಮಳಲುಗಾಣಿಸಲು ಘಮ್ಮೆನಲು ನೀರ್ನಡುವೆ ಹೊಯ್ದಡೆ ಸಮ್ಮದಿಸಲೆಂದಾಗ 
ದೆಂಬರ ಪೆರ್ಮೆಯಂ ಮಾಣಿಸಿದನಲ್ಲಾ (ಬಸಪು. ೩೨ ೨೬). (ಸಮ್ಮದ್ಧ + - ಇಸು 
ಸವ್ಮಾನ ; ಗೌರವ : ಭೂಮಿಪರು ಸುಖಮುಖರಾದರು 
ನಮಿರಾಜ ತವಗೆ ಸಮುಖವೆತ್ತು ಮಾಳ್ಪ ಸಮ್ಮನಕೆ (ಧರಚ. ೩೮-೫೯). ಸಮ್ಮಣ : 
ನಾನು ಮಹಾಸನ್ನಿಧಾನಕ್ಕೆ ದಕ್ಷಿಣಭುಜದಂಡನಾಗಿರುವೆನೆಂಬ ಒಳ್ಳಿನ ಸಮ್ಮಣದ 
ತೇಜಸ್ವಿತೆಯ ಬಿರುದು ಆದಿಯಿಂದ ನನ್ನ ಪರಮಸಾಭಾಗ್ಕವದಾಗಿದೆ (ಮಂತ್ರಶ. 
[< ಸಂ. ಸಮ್ಮಾನ] 


೧೭೫-೨೪). 


ಸಮ್ಮನಿಸ್ತು 


ಸಮ್ಮನಿಸ್ಮು (ಕ್ರಿ). ೧. ಆದರಿಸು; ಗೌರವಿಸು : ಎನಿತು ಗುಣಮುಳ್ಳೊಡಂ 
ಸಮ್ಮನಿಸದಣಂ ತಜ್ಜನಂ ಕೃತಘ್ನನನೆಂದುಂ (ಚಂದ್ರಪು. ೪-೨೩) : ಪೆತ್ತ ಮಗಂ ಸಮ್ಮ ನಿಸಿ 
ಕೊಳುತ್ತಿರೆ ಪೊಸತಲ್ತೆ ತಂದೆ ಮಕ್ಕಳ ಮೋಹಂ (ಅನಂಪು. ೩-೮೯) : ಇನಿಎರಿದು 
ಪಡಗರಣ್ಮಕಂ ಕೂಟ್ಸೀರಿತ್ತು ಸಮ್ಮನಿಸಿದನೆ? (ರಾಮಾಶೃ. ೧೧೫-೨೪). ೨. ಸೈರಿಸು ; 
ಸಹಿಸು : ತಾಮ್ಮುನ್ನಮೆ ಮುಗ್ತೆಯದಣ ಮೇಗುದಯಿಸೆ ಕೋಪಮ್ಮಿಗೆ ತನ್ನ ನೆಟಲ್ಲಂ 
ಸಮ್ಮನಿಸಳೆ ಕೂರ್ತು ಕಣ್ಣ ಕಾಣ್ಣವರೊಳರೆ (ಲೀಲಾವ. ೧೪-೩೧). [ಸಮ್ಮನ 4 - ಇಸ್ಬು) 

ಸಮ್ಮನಿಸ್ಕು 'ಸಮನಿಸು' ನೋ. 

ಸಮ್ಮರ್ದ (ನಾ). ೧. ತಿಕ್ಕಾಟ ; ಘರ್ಷಣೆ : ಸಂದೇಶವಾಹಕಮಾರ್ಗದಲ್ಲಿ ಹೆಚ್ಚಿನ 
ಸಮ್ಮರ್ದ ಹುಟ್ಟಿಸಿ ಸಂದೇಶಗಳು ಸಾಗದಂತೆ ಅಡಚಣೆಯುಂಟುಮಾಡುತ್ತವೆ 
(ಶಿಕ್ಕದ. ೪೮೩). ೨. ಒತ್ತಡ ; ಒತ್ತರ : ಒಂದರ ಮೇಲೆ ಇನ್ನೊಂದು ವಸ್ತು ಉಂಟು 
ಮಾಡುವ ಬಲದ ಹೆಸರು ಸಮ್ಮರ್ದ (ಪ್ರೆಷರ್‌) (ಕಎಕೋ. 1. ೨೮೦). ೩. ಸಂದಣಿ ; 
ದಟ್ಟಣೆ : ಮಾಹೇಶ್ವರಾರಾಧನೆಯ ಸಮ್ಮರ್ಹದಲ್ಲಿ . .. ಮತಾಚಾರಗಳನ್ನು ಗುಟ್ಟಾಗಿ 
ಹಾಳೇರಿಸಿದ ಸೇನಾಪತಿ ಬಸವಲಿಂಗಣ್ಣನೂ ಉಂಟು (ಬೆಟ್ಟ. ೪೮-೧೮). 
೪. ಸುಗಂಧದ್ರವೃವನ್ನು ತೀಡುವುದು : ""ಸಮ್ಮರ್ದವೆನೆ ' ಪರಿಮಳವೆನಲು 
ಮಿದಿವುದಕ್ಕು'' (ಮಂಗಲಾ. ೧೩೪-೩೪). (೫೦.1 

ಸಮ್ಮರ್ದನ (ಗು). ತುಳಿದಿಕ್ಕಿದ ; ಮೆಟ್ಟಿದ : ಅದನಾಳ್ವಂ . . . ಅನೇಕಸಮರ 
ಸಮ್ಮರ್ದನ ನಿರ್ಜಿತೋರ್ಜಿತಾರಾತಿಬಲನತಿಬಲನೆಂಬಂ (ಆದಿಪು ೧-೭೧ ವು. ಸಂ.) 

ಸಮ್ಮವಾವುಗೆ `ಚಮ್ಮವಾವುಗೆ' ನೋ. 

ಸಮ್ಮಾನ (ನಾ). ೧. ಸನ್ಮಾನ ;ಮನ್ನಣೆ : ಭೀಷ್ಮದ್ರೋಣಕೃಪಾದಿಗಳೂ...ಕ್ಷಸ 3 
ಸಮ್ಮಾನಾರ್ಥವಾಗಿ ಅಲಂಕರಿಸಿದ್ದ ನಗರಕ್ಕೆ ಬಿಜಯಮಾಡಿಸಿದರು (ಭೀಷ್ಮಚ. ೧೭೭ 1; 
ನಿನಗೆ ಸಮ್ಮಾನ ಮಾಡಲೆಂದು ಕೊಬ್ಬಿದ ಕೋಳಿಯನ್ನು ಕೊಂದು ಕೋಳಿಕರಿ, ರೊಟ್ಟ 
ಗಳನ್ನು ತಯಾರಿಸಿದೆವು (ನಡೆದಾ. ॥. ೧೧೩೧). ೨. ಸುಖ ; ಸಂತೋಷ : ಮುದಿ 
ತುಂಬುರಂಗೆ ಸಮ್ಮಾನಮಪ್ಪೆಡೆಯೊಳೆನಗೆ ದುಮ್ಮಾನಮಾದುದು ಗಡ! (ಅದ್ಭುತ 
೨೦-೫೮). ೩. ಒಂದು ಬಗೆಯ ಅಳತೆ. ೪. ಹೋಲಿಕೆ; ತುಲನೆ. (ಸಂ.| 

ಸಮ್ಮಾನಗೆಯ್‌ (ಕ್ರಿ). ಆದರಿಸು; ಪುರಸ್ಕರಿಸು: ಅಮ್ಮಿ ನೀನೊಸಗ 
ಮಾಡಿದೆ ನಮ್ಮೆಲ್ಲರ್ಗೆ ಸಮ್ಮಾನಗೆಯ್ದೆ (ಭರಚ. ೩೫-೯೧). [ಸಮ್ಮಾನ ೬ ಕೆಯ್‌ | 

ಸಮ್ಮಾನಿಸು (ಕ್ರಿ). ಇಷ ಸಮ್ಮಾನಗೆಯ್‌ : ಆನುಂ ಕತೆಯಂ ಕೇಳ್ದು ಸೊಗಸಾಗ 
ಬಲ್ಲಂತೆ ಸಮ್ಮಾನಿಸುವೆಂ (ಉಮಾಶೃ. ೫-೨೫). [ಸಮ್ಮಾನ -- - ಇಸ್ಕು) 

ಸಮ್ಮಾರ್ಜನ (ಗು). ೧. ಗುಡಿಸುವ ; ಉಡುಗುವ : ಪ್ರಾತಃಕಾಲದಲ್ಲಿ ಎದ್ದು 
ಸನ್ನಿಧಿಯ ಸಮ್ಮಾರ್ಜನಕ್ಕೆಂಕರ್ಯಕ್ಕೆ ಪೋಗುವಾಗೈೆ (ಪುರಾಎಿ. ೧೧೪). (ನಾ). 
೨. ಗುಡಿಸುವುದು. ೩. ತೊಳೆಯುವುದು ; ಶುದ್ಧಿಮಾಡುವುದು. ೪. ಶುದ್ದಿ; 
ಸ್ವಚ್ಛ ; ಚೊಕ್ಕಟ :ನೆಗೆವ ತೆರೆಯಿಂದ ಸಮ್ಮಾರ್ಜನೆಯಮಾಡಿ ಮಲ್ಲಿಗೆಯ ಪೂವಲಿಯ 
ಕೆದಟ್‌ (ಹಚಕಾ. ೩-೮೧). ೫. ಉಜ್ಜುವುದು; ತಿಕ್ಕುವುದು.೬. ಸಾರಿಸುವುದು; 
ಸಾರಣೆ. ೩. ಪ್ರತಿಮೆ ಮೊದಲಾದುವುಗಳಿಗೆ ಬಣ್ಣ ಬಳಿಯುವುದು. (ಸಂ. 

ಸಮ್ಮಾರ್ಜನಂಗೆಯ್ಕು "ಸಮ್ಮಾರ್ಜನಂಗೈ' ನೋ. 

ಸಮ್ಮಾರ್ಜನಂಗೈ, ಸಮ್ಮಾರ್ಜನಂಗೆಯ್ಕು (ಕ್ರಿ). ೧. ಸಾರಿಸು;ಸಾರಣೆಮಾಡು: 
ರಜಮನಾ ತಾಣದೊಳ್‌ ಹಸ್ತಿ ಕೈನೀರಿಡುತಂ ಸಮ್ಮಾರ್ಜನಂಗೈವು (ಪಾಠಾಂ.ಗೆಯ್ವು]ದು 
(ರಾಜಶೇ. ೧-೧೨೬). ಸಮ್ಮಾರ್ಜನಂಗೆಯ್ಯು : ೨. ತಿಕ್ಕು; ಉಜ್ಜು : ತಿರಸ್ಕೃತಿಯ 
ಕೈದುವಂ ಸಮ್ಮಾರ್ಜನಂಗೆಯ್ಕುತಿರ್ದೊಡಂ ನಡನಡನೆ ನಡುಗುತಿರ್ದಾ ಬೆರ್ಚು 
ಗಣ್ಣಬಲೆಯಂ ಹುಬ್ಬುಗಂಟಿಕ್ಕಿ ನೋಡಿದನ್‌ ನಿಶಾಚರೇಂದ್ರಂ 

[ಸಮ್ಮಾರ್ಜನ * ಕೈ (ಆ ಕೆಯ್‌್‌)। 

ಸಮ್ಮಾರ್ಜನಿ (ನಾ). ಪೊರಕೆ ; ಕಸಬರಿಗೆ : ""ಸಮ್ಮಾರ್ಜನಿ ಪರಿಶೋಧಿನಿಯೆನಲ್‌ 
ಕಸಕಿಲೆನಿಸಿಕ್ಕು'' ಲೋಕಪಾಲಕರ ನೊಸಲಕ್ಕರಮಂ 
ತೊಡೆವ ಸಮ್ಮಾರ್ಜನಿಯಿದೆಂಬಂತೆ ದೆಸೆದಸೆಗೆ ಬೀಸುವುದ್ದಂಡಬಾಳದಂಡಮುಂ 

ಇರುಳವೆಣ್‌ ಕೈಲಾಂತು ನಿಡುನೀಳ್ವ ಕೆಂಗೆಂಡದುರಿಯ 

ಸಮ್ಮಾರ್ಜನಿಯೊ (ಶ್ರೀರಾಮಾ. ೫೬-೬೯). ಸಂ. ಸಮ್ಮಾರ್ಜನೀ। 


(ಶ್ರೀರಾಮಾ. ೨೪೬-೪೮೮). 


(ಮಂಗರಾ. ೬೦-೧೫); 


(ಜಗವು ೪-೪೦ ವ): 


೮5.೭೯ 


45 


ಸಮ್ಮಿಶ್ರಣ 


ಸಮೋ ರ್ಜನೆ (ನಾ). ೧. ಎ ಸಮ್ಮಾರ್ಜನ ೩ : ಹವ್ಮಕವ್ಕಗಳೆಲ್ಲ ಗೋವಿಂದ 
ಪಡುಗವೃಸಮ್ಮಾರ್ಜನೆ ಗೋವಿಂದ (ಮೃಲಾ. ೧೪೨-೨). ೨. ನ ಸಮ್ಮಾರ್ಜನ ೬ : 
ಹೋಮುಶಾಲೆಯ ಹೊಸಲು ಹೊಸದಾಗಿ ಮಾಡಿರುವ ಸಮ್ಮಾರ್ಜನೆಯಿಂದ 
ಶೋಭಿಸುತ್ತಿರುವುದು (ಶಾಕುಂತ. ೬೩-೧೬). |ಸಂ. ಸಮ್ಮಾರ್ಜನ। 

ಸಮ್ಮಾರ್ಜನೆಗೆಯ್‌ (ಕ್ರಿ). ಎಸಮ್ಮಾರ್ಜನಂಗೈ ೧ : ಕತ್ತುರಿಯಿಂದೆ ಸಮ್ಮಾರ್ಜನೆ 
ಗೆಯ್ದು . . . ರಂಗವಾಲಿಯ ಬಿತ್ತರಿಸಿದರು (ಮೋಹತ. ೨೧-೫). 

[ಸಮ್ಮಾರ್ಜನೆ *- ಕೆಯ್‌ | 

ಸಮ್ಮಾರ್ಜಿತ (ಗು). ೧. ಗುಡಿಸಿದ ; ಉಡುಗಿದ : ಮರುತ್ಕುಮಾರ ಸಮ್ಮಾರ್ಜಿತ 
ಯೋಜನಾಂತರಿತ ರಮ್ಮಭೂಮಿಭಾಗನುಂ . ಆಗಿ (ಅನಂಪು. ೧೦-೬೭ ವ). 
೨. ತೊಳೆದ: ಸಮ್ಮಾರ್ಜಿತೋಜ್ವಲದಶನನಿಚಯ ತಾಂಬೂಲಚರ್ವಣಭರಿತಕಪೋಲರುಂ 

(ಸಂ.| 

ಸಮ್ಮಾರ್ಜಿಸು (ಕ್ರಿ). ಎ ಸಮ್ಮಾರ್ಜನಂಗೈ ೧ : ಎಸೆವ ಲಿಂಗಾಂಗಣಕೆ ಸಮ್ಮಾರ್ಜಿಸುವ 
೬ ೬ ೬ ರಂಗವಾಲಿಯನಿಕ್ಕಿ ನಡೆತಪ್ಪ (ಬಸಪು. ೧೯-೬೯). (ಸಮ್ಮಾರ್ಜನ + - ಇಸ್ಬು) 

ಸಮ್ಮಾವಣೆ (ನಾ). (?) : ಸುಘೋಷೆಯೆಂಬ ವೀಣೆಯಂ ಕೊಂಡು ಕಳೆಯನಳವಡಿಸಿ 

. ~- ಸಮವಿಹಮಪ್ರಹರಣಂಗಳ ಸಮ್ಮಾವಣೆಯಜ್‌ದು ತಾಳಾನುಗತಮಾಗೆ 

(ಮಹಾನೇ. ೫-೧೪ ವ). (7) 

ಸಮ್ಮಾವುಗೆ "ಚಮ್ಮವಾವುಗೆ' ನೋ. 

ಸಮ್ಮಾಳಿಗೆ (ನಾ). ಹಿಂದಿನ ಕಾಲದಲ್ಲಿ ರೂಢಿಯಲ್ಲಿದ್ದ ಒಂದು ಬಗೆಯ ಉಗ್ರ 
ಶಿಕ್ಷೆ (2): ಕಸ್ತೂರಿ ರಂಗಪ್ಪನಾಯಕನು ಈ ಕೋಟೆಯನ್ನು ಲಗ್ಗೆ ಮಾಡಿ ತೆಗೆದುಕೊಂಡು. 
ನೀಲಯ್ದನನ್ನು ಹಿಡತರಿಸಿ ಅವನ ಹಲ್ಲನ್ನು ಕೀಳಿಸಿ ತಲೆಯನ್ನು ಒಡೆಯಿಸಿ 
ಸಮ್ಮಾಳಿಗೆಗೆ ಹಾಕಿಸಿ, ಆ ವೂರಿಗೆ ಠಾಣ್ಮ ಇಟ್ಟು ದುರ್ಗಕ್ಕೆ ಬಂದನು (ಚಿತ್ರಪಾ. ೨೦). (7 

ಸಮ್ಮಿತ (ಗು). ೧. ಅಳತೆಮಾಡಿದ. ೨. ಒಂದೇ ಅಳತೆಯ ; ಸಮತೂಕದ. 
(ನಾ). ೩. ಸಮಾನವಾದುದು : "ಕಾಂತಾಸಮ್ಮಿತ', "ಪ್ರಭುಸಮ್ಮಿತ' 
ಪರಾ. ೪. [ಸಂಗೀತ] ತಾಳಬೇದಗಳಲ್ಲಿ ಒಂದು: ಧ್ರುವ... ಸಮ್ಮಿತ.. 
ಜಯಾಳವೆಂಬವೇ ಮೊದಲಾದ ನೂಜೆಂದು ತಾಳಂಗಳ್‌ (ಎವೇಕ. ೧೯೨). ಸಂ.) 

ಸಮ್ಮಿಲನ, ಸಮ್ಮಿಳನ (ನಾ). ಒಂದುಗೂಡುವಿಕೆ: ಒಟ್ಟಾಗುವಿಕೆ: 
ಕೃಷ್ಣಾರ್ಜುನರ ಸಖ್ಯವೂ ಸಾಂಖ್ಯಯೋಗಗಳೆ ಸಮ್ಮಿಲನವೂ ಭಕ್ತಿಯ ಬಹಿರಂಗಗಳು 
(ಧರ್ಮಸಾ. ೧೦೮). ಸಮ್ಮಿಳನ: ಎರಡು ರಾಷ್ಟ್ರ ಗಳ ಸಮ್ಮಿಳನದಿಂದ ಅನೇಕ 
ಸಮಸ್ಕೆಗಳು ಪರಿಹಾರವಾಗುತ್ತವೆ (ರೂಢಿ). [ಸಂ.1 

ಸಮ್ಮಿಲಿತ, ಸಮ್ಮಿಳಿತ (ಗು). ೧. ಒಟ್ಟುಗೂಡಿದ ; ಕಲೆತ : ಬೌದ್ಧವಿಹಾರಗಳಲ್ಲಿ 
ಕಂಡುಬಂದ ಸಮ್ಮಿಲಿತವಾತಾವರಣವು ಇಂದ್ರಿಯನಿಗ್ರಹಕ್ಕೆ ಪೋಷಕವಾಗಲಿಲ್ಲ 
(ಕರ್ನಾಕ. ೧೨). (ನಾ). ೨. ಚೆನ್ನಾಗಿ ಕೂಡಿಸಿದುದು; ಮಿಶ್ರಣ : ಈ ಎಣ್ಣೆ 
ತುಪ್ಪಗಳ ಕಾಸಿ... ಚೂರ್ಣವಂ ಹಾಕಿ ಚೆನ್ನಾಗಿ ಕಾಸಿ ಎಲ್ಲವನ್ನೂ ಸಮ್ಮಿಲಿತವಂ ಮಾಡಿ 
(ಎವೈವಿ. ೬೪), ಸಮ್ಮಿಳಿತ : ೧. ಭೂರಿತರಪಂಚಭೂತಸಮ್ಮಿಳಿತಕಾಯಂಗಳೊಳು 
ತರಣಿಯಂದದಿ ತನ್ನ ತಾನೆಯಾಕ್ಲಿಪನೊಡನೆ (ತತೃಪ. ೬೪-೪). ೨. ತನುವಿನೊಳಗಂ 
ಕೋಟಿಕೋಟಿಯ ಗಣನೆಯಿಂ ಸಮ್ಮಿಳಿತವಾಗಿಹವನುದಿನಂ (ಕಾವೇಮ. ೭-೨೪). (ಸಂ. 

ಸಮ್ಮಿಶ್ರ (ಗು). ೧. ಬೆರೆತ ;ಮಿಶ್ರವಾದ : ಅತಿಸುರಭಿಸಪಕಾರಕಸ್ಸು೦ಕರ್ಪೂರಪಾಲಿ 
ಸಮ್ಮಿಶ್ರ ತಾಂಬೂಲರಾಗರಕ್ತಾಧರಪ್ರವಾಲಪ್ರಭಾಪ್ರಕಟಪೂರ್ವಸಂಧ್ಯ್ಕಾರಾಗನುಂ ... 
ಆಗಿ (ಆದಿಪು ೩-೯೦೩). (ನಾ). ೨. ಬೆರಕೆ ; ಮಿಶ್ರಣ `: ಭಕ್ತಹಸ್ತಾರ್ಪಿತ ಭಸಿತಮಂ 
ಭಕ್ತ ತತ್ಪಾದೋದಕದಿ ಸಮ್ಮಿಶ್ರಮಂ ಮಾಡಿ (ಬಸಪು. ೪೬-೬೧). &. [ಗಣಿತ] 
ಕೂಡುವುದು; ಸಂಕಲನ : ಯುತಂ, ಯುಕ್ತಂ, ಮಿಶ್ರಂ, ಸಮ್ಮಿಶ್ರಂ... ಬತಂ- 
ಇಂತಿನಿತುಂ ಕೂಡೂದಕ್ಕೆ ಹೆಸರು (ವ್ಯವಹಾ. ೧೧-೧೯). [ಸಂ.) 

ಸಮ್ಮಿಶ್ರಣ (ನಾ). ೧. ಸರಿಯಾದ ಬೆರಕೆ,- ಮಿಶ್ರಣ : ಹಾಲು - ಜೇನುಗಳ 
ಸಮ್ಮಿಶ್ರಣದಿಂದ ಮಧುರವಾದ ಪೇಯ ಸಿದ್ದವಾಗುತ್ತದೆ (ರೂಢಿ). ೨. ಮಿಲನ ; 
ಸಮಾಗಮ : ಒಂದೂ ಮತ್ತು ಕ್ರಿಶ್ಚಿಯನರ ಸಮ್ಮಿಶ್ರಣದಿಂದ ಜನಿಸಿದ ಆ ಮಗುವಿನ 
ಗತಿಯೇನು? (ಕಾವೇರಿ. ೧೬೬). |ಸಂ.1 


. ೬ ೬ ಆಗಿ (ಜಗವಿ. ೪-೮೦ ವ). 


ಸಮ್ಮಿಳನ ೮೩೬೫ ಸಮ್ಮೋದಗೊಳ್‌ 


ಸಮ್ಮಿಳನ "ಸಮ್ಮಿಲನ' ನೋ. | ೫ 

ಸಮ್ಮಿಳಿತ 'ಸಮ್ಮಿಲಿತ' ನೋ. 

ಸಮ್ಮು (ನಾ). ಸುಳಿವು ; ಸೂಚನೆ : ಒಂದು ಕಾಲಕ್ಕೆ ಭತ್ತ ಕೊಳತುಪೋಗುಷ್ಟು | 
ಮಳೆಯಾಗುತ್ತಿದ್ದರೂ ಈಗ ರೋಹಿಣಿ ಪ್ರವೇಶವಾಗಿ ಐದಾರು ಿನಗಳಾಗಿದ್ದನೂ! 


ಮ್ಮೂಚರ್ಚ್ಛನೆ (ನಾ). [ಜೈನ] ಶರೀರಕ್ಕೆ ತಕ್ಕ ಪುದ್ದಲಗಳನ್ನು ತೆಗೆದು 
| ಕೊಳ್ಳುವುದು : ಶೀತೋಷ್ಣವಿವೃತಸಂವೃತಜೇತಾಚೇತಪ್ರಮಿಶ್ರಭೇದದೆ ನವ 
| ಸಂಖ್ಯಾತಂ ತದ್ಕ್ಮೋನಿ ಸಮುದ್ಧೂತಂ ಗಭರ್ಭೋಪಪಾದಸಮ್ಮೂರ್ಚ್ಛನೆಗಳ್‌ 
| (ಸುಕುಮಾ. ೮-೮). (೫೦. ಸಮ್ಮೂರ್ಚ್ವನ)] 
|ಸಮೂ 
| 
j 


ಮಳೆಯ ಸಮ್ಮು ಇರಲಿಲ್ಲ (ರಕ್ತಧ್ವ. ೧೩೧). 19) i | 5 |ಸಮ್ಮೂರ್ಛನ (ನಾ). ಮ್ಮೂರ್ಚ್ಚನೆ : ಮೂಜುಲೋಕದೊಳ್‌ ಊಧಾಣ್ವ 
ಸಮ್ಮುಖ (ನಾ). ೧. ಎದುರುಗಡೆ ; ಮುಂಭಾಗ : ಹರಲಿಖಿತವಪ್ಪೋಲೆಯೊಂದು ಧಸ್ತಿರ್ಯಗ್ಭಾಗದಿಂ ಶರೀರಕ್ಕೆ ತಕ್ಕ ಪುದ್ದಲಂಗಳಂ ಕೊಳ್ಳುದು ಸಮ್ಮೂರ್ಛನಂ 
- ಭೂವರನ ಸಮ್ಮುಖದಲ್ಲಿ ಬೀಳಲು (ಬಸಪು. ೫-೫೨) : ನಿರ್ಮಲವಾಜಿಯಂ (ತತ್ತ್ವಪ್ರ. ೧೦೨). ಸಂ.) 


ಸುವೇಗಂ ತಂದು ನಿಲಿಸಿದಂ ಧರ್ಮಜನ ಸಮ್ಮುಖದೊಳು (ಜೈಮಿಭಾ. ೫-೧೧). | ಸಮ್ಮೆ ಲನ, ಸಮ್ಮೆಳನ (ನಾ). ೧. ಸಮಾಗಮ ; ಮಿಲನ : ವಸಂತಕಾಲದಲ್ಲಿ 
೨. ಎದುರು; ಅಭಿಮುಖ ; ಮುಖಾಮುಖಿ : ಸಮ್ಮುಖಸಮರನೀತಿಯಿಂದಾತನಂ | ಎರಡು ಭಿನ್ನ ಪ್ರಕಾರದ ಸ್ತ್ರೀಪುರುಷಪ್ರಕೃತಿಗಳ ಸಮ್ಮೇಲನವನ್ನು ಹೊಂದಿಸಲು 
ಜಯಿಸೆ ಶತಮಾನಗಳೆ ವೇಳ್ಕುಮಯ್‌ (ಶ್ರೀರಾಮಾ. ೨೯೬-೩೦೮). ೩. ದೇವರು ಕಾಮನು ಉದುಕ್ತನಾಗಿದ್ದನು (ಸಾಹಿಸ ೧೫೮). ೨. ಗೋಷ್ಠಿ; ಚರ್ಚೆ: ಅನೇಕ 
` ಮತ್ತು ರಾಜ, ರಾಣಿ, ಗುರುಹಿರಿಯರು ಮುಂತಾದವರ ಸನ್ನಿಧಿ-' | ಸಭೆ. ಸಮ್ಮೇಲನಗಳಲ್ಲಿ ಭಾಗವಹಿಸಿ (ಹಕ್ಕಿನೋ ೪೬). ಸಮ್ಮೇಳನ: ೩. ಗುಂಪು ; 
ಸನ್ನಿಧಾನ : ದ್ವಾರಪಾಲಕನು ಶೀಘ್ರವಾಗಿ ಸಮ್ಮುಖಕ್ಕೆ ಬಂದು ಸಂಜಯನು | | ಸಮೂಹ: ಮುನಿಪನಿದ್ದನು . . . ಸಮ್ಮೇಳನದ ಪುಣ್ಮಮೃಗಾವಳಿಯ ಸೋಂಕಿನಲಿ 
ಬಾಗಿಲಲ್ಲಿ ಬಂದಿರುವನೆಂದು ಬಿನ್ನವಿಸಿದನು (ಕೃವಾಉ. ೮೫) : ದೇವನ ಸಮ್ಮುಖದಲ್ಲಿ i (ತೊರರಾ. ೧-೫-೪೬). ೪. ರಾಜಕೀಯ, ಸಾಂಸ್ಕೃತಿಕ, ಸಾಹಿತ್ಯಿಕ ಮುಂತಾದ 


10 


ಭಕ್ತಿಯ ಆವೇಶದಲ್ಲಿ ಶಾಂತಣಿ ಆನಂದ ನೃತ್ಯವನ್ನು ಮಾಡುತ್ತಿದ್ದಾಳೆ. (ಶಾಂತಲಾ. | ಉದ್ದೇಶಗಳಿಗಾಗಿ, ದೊಡ್ಡ ಪ್ರಮಾಣದಲ್ಲಿ ಸೇರುವ ಸಭೆ ; ಸಮಾವೇಶ : 
೧೩೧). ೪. [ನಾಟ್ಕ] ಕರಭೇದಗಳಲ್ಲಿ ಒಂದು ಪ್ರಕಾರ: ಉತ್ತಾನಂ . . . [1s ಮೊಟ್ಟಮೊದಲನೆಯ ರಾಷ್ಟ್ರೀಯ ಶಿಕ್ಷಣಸಮ್ಮೇಳನವು ವರ್ಧಾದಲ್ಲಿ ೧೯೩೭ನೆಯ 
ಸಮ್ಮುಖ . . . ಸಮ್ಮುಖಾಗತಂ ಪದಿನೈದುಂ ಬಗೆಯಿಂದಂ ನೃತ್ತದೊಳಂಮಿಗೆ ಇಸವಿಯಲ್ಲಿ ನಡೆಯಿತು (ಕ್ರಿಯಾಶಿ. ೧೫೫); ಅವರು ಮುಂದಿನ ಸಮ್ಮೇಳನದ ಅಧ್ಯಕ್ಷರಾಗಿ 


ರಂಜಿಸಿ ತೋರ್ಪುವಿಂತು ಕರಭೇದಂಗಳ್‌ (ಲಾಸ್ಮರಂ. ೪-೪). ಆಯ್ಕೆಯಾಗಿದ್ದಾರೆ (ರೂಢಿ). ೫. ಬೆರಕೆ; ಮಿಶ್ರಣ: ಶ್ರೀಗಂಧ, ಅಗರು, ಪನ್ನೀರು 
ಸಮ್ಮುಖದಾಕೆ ಎ ರಾಜ, ರಾಣಿಯರ ಖಾಸಾ ಸೇವಕಿ : ಗುರುಗಳು ಹಸನ್ಮುಖಿ . ಇವುಗಳ ಪರಸ್ಪರ ಸಮ್ಮೇಳನದಿಂದ ತಯಾರಾಗುವ "ಕದಂಬ'ಗಳನ್ನು ಹಲವು 
ಗಳಾಗಿ ""ರಾಣಿಯ ಸಮ್ಮುಖದಾಕೆ ಅಲ್ಲವೇನವ್ವ?'' ಎಂದರು (ಸವತಿ. ೧೩). ಸಂ.) ತೆರವಾಗಿ ಉಪಯೋಗಿಸುತ್ತಿದ್ದರು (ಸಾಹಿಜೀ. ೫೨). (ಸಂ.) 
ಸಮ್ಮುಖಂಗೆಯ್‌ (ಕ್ರಿ). ಎದುರಿಗೆ ನಿಲ್ಲಿಸು; ಅಭಿಮುಖವಾಗಿಸು : |2| ಸಮ್ಮೇಲನಂಬೇಜು (ಕ್ರಿ). ಸೇರು; ಕೂಡು : ಒಸರ್ವ ಪೊಸರಸಾಸಾರಮಂ 
ಬೆಸನಂ ಸಾರ್ದು ನಿಂದ ಯೋಗಿನಿಯರಿಂ ಕರೆಕರೆದು ಸಮ್ಮುಖಂಗೆಯ್ವ ದೂರದಿಂ ಭೋಂಕೆನೆ ಕಂಡೈತಂದು ಕಂಠಂ ನಿಮಿರ್ದಮರ್ದಿರೆ ಪಕ್ಷದೃಯಂ ಜೋಲೆ 
ಮಂತ್ರಶಕ್ತಿಯರಿಂ ... ಪರಮನ ಸಭೆ ಕಣ್ಣೊಳಿಸಿರ್ದುದು (ಶಬಶಂ. ೧-೭೯ ವ). ಕಣ್‌ಮೀಲನದೊಳ್‌ ಸಮ್ಮೇಲ!ಪಾಕಾಂ. ೪ಳ)ನಂಬೆತ್ತಿರೆ ತಣಿವಿನೆಗಂ ಪೀರ್ದು 


(ಸಮ್ಮುಖ + ಕೆಯ್‌,) 1 (ಚಂದ್ರಪು. ೭-೮೮). [ಸಮ್ಮೇಲನ * ಪೆಜು,] 


ಸಮ್ಮುಖಗೊಳಿಸು (ಕ್ರಿ). (ದೇವರನ್ನು) ಆವಾಹನೆ ಮಾಡು; ಬರಮಾಡು :| | ಸಮ್ಮೇಳ (ನಾ). ಸಹವಾಸ; ಸಖ್ಯ : ದಿವೌಕಸರ ಸಮ್ಮೇಳವೇ ಪುರುಷಾರ್ಥ 
ಜಿನವರರ ಪೂಜಕದಿಂ ಕರೆದು ಕುಂಭಕದೆ ಪೀಠದೊಳು ಇರಿಸಿ ಸಮ್ಮುಖಗೊಳಿಸಿ 25] ತನಗೆ (ಕುವ್ಮಾದ್ರೋ. ೭-೧೮); ಸಾಗರಸುತೆ ಸಮ್ಮೇಳದಿಂದಲಿ ಅತಿಭೋಗವ ಪಡುತ 
ನೀರಸದುರುವಿಮಲತರುರಸದಿ . . . ಅಭಿಷೇಕಗಳ ಮುಂ ಮಾಡಿಸಿದ ಬಳಿಕ ಓಲಾಡುತಿರು (ಪುರಂದ. ೩-೧೩೧-೨). [ಸಂ. ಸಮ್ಮೇಲ] 
(ಸಾಳ್ಫಭಾ. ೩-೨೫). [ಸಮ್ಮುಖ 4 ಕೊಳ್‌ 4 - ಇಸ್ಕು] ಸಮ್ಮೇಳನ "ಸಮ್ಮೇಲನ' ನೋ. 

ಸಮ್ಮುಖವೆಜು (ಕ್ರಿ). ಎದುರಿಗಿರು : ಭೂಮಿಪರು ಸುಖಮುಖರಾದರು ನಮಿರಾಜ | |ಸಮ್ಮೇಳವ (ನಾ). ಸಂದಣಿ ; ಸಮೂಹ : ಕವಿದುದು ಕೂಡೆ ಯಕ್ಷೇಶ್ವ್ಚರನ ಪರಿವಾರ 


ತವಗೆ ಸಮ್ಮುಖವೆತ್ತು ಮಾಳ್ಪ ಸಮ್ಮನಕೆ (ಭರಚ. ೩೮-೫೯). [ಸಮ್ಮುಖ “- ಪೆಜು] ಶೂಲ ಮುದ್ಗರ ಖಡುಗ ಚಾಪ ಶರಾಳಿ ಸಮ್ಮೇಳವದಲೆತ್ತಿದ ತೋಳುಗಳ 
ಸಮ್ಮುಖಾಗತ (ನಾ). [ನಾಟ್ಕ] ಕರತಳಭೇದಗಳಲ್ಲಿ ಒಂದು : ಉತ್ತಾನಂ |30| ಬಲುತೋಟಿಗಾಜರು ತೊಡಗಿದರು ರಣವ (ನಿಭಾಗ. ೪-೯-೧೨). [ಆ ಸಮ್ಮೇಲನ] 
. ಸಮ್ಮುಖಾಗತಂ ಪದಿನೈದುಂ . . . ಕರಭೇದಂಗಳ್‌ (ಲಾಸ್ಕರಂ. ೪-೪). [ಸಂ.) |  ಸಮ್ಮೇಳವಿಸು (ಕ್ರಿ). ಕೂಡು ;ಸೇರು :ನಾಲುವರು ನಂದನರಿಗವನೀಪಾಲತೇಜೋರಾಶಿ 
ಸಮ್ಮುಖೀಕರಣ (ನಾ). ಸನ್ನಿಧಿಯಲ್ಲಿರುವಂತೆ ಮಾಡುವುದು; ಸಾನ್ನಿಧ್ಮ | ಮಿಗೆ ಸಮ್ಮೇಳವಿಸಿದುದು ಮೆಜ'ದುದವರಭ್ಮುದಯ ದಿನದಿನಕೆ (ತೊರರಾ. ೧-೮-೮೨). 
ವನ್ನು ಹೊಂದುವಂತೆ ಮಾಡುವುದು : ಶ್ರದ್ಧಾಭಕ್ತಿ ಧ್ಯಾನಜ್ಞಾನಸಮೇತನಾಗಿ | | "ಮೇಳವಿಸು' ಪರಾ. [ಸಮ್ಮೇಳವ 4 - ಇಸು) 
ಶಿವನಂ ಭಜಿಸುತ ಆವಾಹನ ಸ್ಥಾಪನ . . . ಸಮ್ಮುಖೀಕರಣಾದಿ lee (ಕ್ರಿ). ನೆರೆ; ಕೂಡು : ಚುಂಬಿಸುವೆನಿಂತು ಸಮ್ಮೇಳಿ [ಪಾಠಾಂ. ಲ] 
ಮುಖ್ಯಕ್ರಿಯೆಗಳಿಂದೊಡಗೂಡಿ (ವಿವೇಕ. ೧೦೪). (ಸಂ. 35 ವೆನಿಂತು ಪೊಯ್ದಪೆನಿಂತು ಬಯ್ದಪೆಂ ಮುನಿಸಿದೊಡೆ ತಿಳಿಪಿ . . . ನೆರೆದಪೆ 
ಸಮ್ಮುದ (ನಾ). ಅತಿಯಾದ ಆನಂದ ; ಅತಿಶಯವಾದ ಸಂತೋಷ : ನವನೊಳ್‌ (ಚಿಬಪು ೧೯-೪೧). "ಸಮ್ಮೇಳವಿಸು' ಪರಾ. [ಸಮ್ಮೇಳ 4 - ಇಸ್ಮು! 
ಒಪ್ಪಿದುದಲ್ಲಿಗಲ್ಲಿಗುರು ಸಮ್ಮುದದಿಂ ಕುಲಟಾಂಗನಾಜನ೦ (ಉದ್ಭಟ. ೧೦-೧೧೨). | ಸಮ್ಮೊ ಗ (ನಾ). ೧. ಎ ಸಮ್ಮುಖ ೨ : ಹರಿಗೆ ಸಮ್ಮೊಗವಾಗಿ ಅಟ್ಟಹಾಸದಿ ನಿಂದಿರದೆ 
(ಸಂ. ಸಮ್ಮುದಾ। ನಿಂದಲ್ಲಿ ನಾಟ್ಕವಾಡಿದ ಚರಣ (ಎದಾಕೃ. ೧೨೩-೩). ೨. ಎ ಸಮ್ಮುಖ ೩ : "ಎಪೊಟ್ಟು 
ಸಮ್ಮುದವೆಜು (ಕ್ರಿ). ಅತಿಯಾದ ಆನಂದವನ್ನು ಹೊಂದು : ಬಸವಣ್ಣ ಇತ್ತ | ಮಿವಂ ರಾಯರ ಸಮ್ಮೊಗಮಿರ್ದವಿನೇಯರನನುಗೆಡಿಪ ಗಬ್ಬಿ ಸಬ್ಬವಕಾಆಂ 


ಶಿವಗಣಸಹಿತ ಸಮ್ಮುದವೆತ್ತು ತಾನೈತಂದು (ಬಸಪು. ೫-೭೦). [ಸಮ್ಮುದ “- ಪೆಜು | (ಚಿಕವಿ. ೬-೧೨೬). [ಆ ಸಂ. ಸಮ್ಮುಖ] 


ಸಮ್ಮುದಿತ (ಗು). ಅತಿಯಾಗಿ ಆನಂದಗೊಂಡ : ಸಮ್ಮುದಿತ ಸದುಭಕ್ತಿಯುಕ್ತರು | /ಸಮ್ಮೋದ (ನಾ). - ಸಮ್ಮುದ : ನಿನಗೆ ಸಮ್ಮೋದದಿಂ ಹೇಳಿದೆವು 
ಹಮ್ಮಿನಿಂದಿರುತಿಹರು (ಬಸಪ ೧-೫೮). ಸ.) | (ಬಸಪು. ೩-೨೦); ""ಶ್ರೀ''ಯವರು ಸಮ್ಮೋದದಿಂದ ಕಂಡ ಸವಿಗನಸುಗಳು , . . 
ಸಮ್ಮೂಢ (ಗು). ೧. ಮೂರ್ಯತನದಿಂದ ಕೂಡಿದ . ೨. ಸಂಪೂರ್ಣವಾಗಿ ನೆನಸಾಗಬಲ್ಲ ಅಭಿಮತಗಳು (ಕಒಸಾ. ೪, ಪೀಠಿಕೆ). (ಸಂ.] 


ಮೈಮರೆಯುವಂಥ : ಸ್ಫೂರ್ತಿಸಮ್ಮೂಢ ಬೀಡವನಡಕಿ ಬಾಯಲ್ಲಿ ಚಿಟಿಕೆಯಲಿ | | ಸಮ್ಮೋದಗೊಳ್‌ (ಕ್ರಿ). ಆನಂದಪಡು; ಸಂತೋಷಿಸು : ಕಂದಗಳಿಗೂ 
ಮದ್ರಾಸುನಶ್ಶ ಮಿಡಿದು (ನಡಬಂ. ೭೪-೧೨). ೩. ದಿಗ್ಭೃಮೆಗೊಂಡ ; ತಬ್ಬಿಬ್ಬಾದ. | 45| ವೃತ್ತಗಳಿಗೂ ಪ್ರಸ್ತಾರಹಾಕಿ ಪಾದಪಾದಗಳನ್ನು ಬಿಡಿಸಿ ಓದಿ ಸಮ್ಮೋದಗೊಂಡಿದ್ದೇನೆ 
೪. ಗುಂಪಾದ ; ರಾಶಿಯಾದ. [0.1 | (ಸವತಿ. 1೪. ಪ್ರಸ್ತಾವನೆ). [ಸಮ್ಮೋದ *- ಕೊಳ್‌] 


ಸಮ್ಮೋಹ 


ಸಮ್ಮೋಹ (ನಾ). ೧. ಅತಿಶಯವಾದ ಮೋಹ,- ಆಕರ್ಷಣೆ : ನಲಿದಾಡಿ 
ನರ್ತಿಪ ನವಿಲ್‌ ಬಂಡುಂಬ ಪೆಣ್ಣುಂಬಿ ಸುಸ್ವರದಿಂದೋದುವ ಕೀರಮಾರ ಬಗೆಗಂ 
ಸಮ್ಮೋಹಮಂ ಮಾಡವೇ (ಕುಮಾ. ೧-೭೩) : ಕರಂ ಕಾಂತೌಾಘಸಮ್ಮೋಹಮನೊದವಿ 
ಹಿಮಸಮಯ ಮಹಾಸಿದ್ದನೊಪ್ಪಿರ್ದನಾಗಳ್‌ (ರಾಜಶೇ. ೯-೮). ೨. [ಜೈನ] 
ಪಿಶಾಚಿಗಳಲ್ಲಿಯ ಒಂದುವರ್ಗ ಮತ್ತು ಆ ವರ್ಗಕ್ಕೆ ಸೇರಿದವನು : 
ರಾಕ್ಷಸರುಂ ಯಕ್ಷರುಂ ಸಮ್ಮೋಹರುಂ . . . ಪವನರುಂ ಎಂದು ಪಿಶಾಚರ್‌ 
ಚತುರ್ದಶವಿಧಂ (ತತ್ತಪ್ರ :೯೩). . ಸಂ.) 

ಸಮ್ಮೋಹಕ (ನಾ). ಮನಸೆಳೆಯುವಂಥದು ; ಆಕರ್ಷಕವಾದುದು : 
ಸೌಂದರ್ಯವನ್ನು ಕುರಿತ ವಿಚಾರ ಅತ್ಮಂತ ಸಮ್ಮೋಹಕವಾದುದು (ಸೌಂದಸ. ೬ 
ಮೊದಲ ಮಾತು). [0.1 

ಸಮ್ಮೋಹನ (ನಾ). ೧. ಮರುಳು; ಮೈಮರೆವು : "ಎಮಗಂ ಸಮ್ಮೋಹನ 
ಮಾದುದಕ್ಕುಮಂದಣ್ಣನ ಸೂನೃತವಚನಮೆಂಬ ಮಂತ್ರಾಕ್ಷರದಿಂ (ಗದಾಯು. ೧-೬೨). 
೨. ಆಕರ್ಷಣೆ ; ಮೋಹ ; ಸೆಳೆತ : ಆ ಸುಧನ್ವಂ. .. ಕಾಂತೆಯ ಕೂಡೆ ರಮಿಸಿದಂ 
ಪ್ರೀತಿಯಿಂದುಗುರೊತ್ತು ಸರಸ ಚುಂಬನ ಲಲ್ಲೆವಾತುಗಳ ರವ ನೇಮಗಲೆ ತಾಡನಪ್ರೌಢಿ 
ಬಂಧ ಸಮ್ಮೋಹನದೊಳು (ಚೈಮಭಾ. ೧೧-೨೧). ೩. ಮೋಹವನ್ನುಂಟುಮಾಡಿ 
ಮಂಕುಕವಿಸುವ ಅಸ್ತ್ರ ; ಸಮ್ಮೋಹನಾಸ್ತ್ರ : ತೊಟ್ಟಂ ಸಮ್ಮೋಹನ ಮನ 
ಭಯಂ ಪಾಂಡವಂ (ಶಮದ. ೨೪೧ ಪ್ರಯೋ). ೪, ಮನ್ಮಥನ ಪಂಚಬಾಣಗಳಲ್ಲಿ 
ಒಂದು : ಘನಸಮ್ಮೋಹನ ಸಂತಾಪನ ಸಂದೀಪನವತೀವ ಸಂಶೋಷಣಸಂಜನಿತ 
ದ್ರಾವಣಮೆನೆ ಕಾಮನ ಸಮ್ಮಜ್ಮಂತ್ರ ಪಂಚಬಾಣಾಖ್ಕಂಗಳ್‌ (ಮನ್ಮವಿ ೩-೭). 

[ಸಂ.) 

ಸಮ್ಮೋಹನವಿಡಿ (ಕ್ರಿ). ಪರವಶಗೊಳ್ಳು ; ಸೆಳೆತಕ್ಕೊಳಗಾಗು : ಒಡನೈತಂದ 

ರೋಲಗಕೆ ಸಮ್ಮೋಹನವಿಡಿದ ಗಾಯಕರು ಕವಿಗಳು (ಕಂನವಿ ಆ-೨೫). 
(ಸಮ್ಮೋಹನ *- ಪಿಡಿ, 

ಸಮ್ಮೋಹನವಿದೈ (ನಾ). ತನ್ನ ಶಕ್ತಿಯಿಂದ ಬೇರೆಯವರ ಬುದ್ಧಿಯ ಮೇಲೆ 
ಪ್ರಭಾವ ಬೀರಿ ಮರುಳುಮಾಡುವುದು; ಕಣ್ಯಟ್ಟುಮಾಡುವುದು ಮುಂತಾದ 
ಕೌಶಲ : ಅವರ ಸಮ್ಮೋಹನವಿದೈಗೆ ಒಳಗಾದ ರೋಗಿಯು ತನ್ನ ಮನಸ್ಸಿನಲ್ಲಿದ್ದ 
ವಿಷಯವನ್ನೆಲ್ಲಾ ಹೊರಗೆಡಹಿದನು (ರೂಢಿ). (ಸಂ. ಸಮ್ಮೋಹನವಿದ್ಕಾ) 

ಸಮ್ಮೋಹನಾಸ್ತ್ರ (ನಾ). ೧. ಮೋಹವನ್ನುಂಟುಮಾಡಿ ಮಂಕು ಕವಿಸುವ 
ಬಾಣ : ಇನಸುತ ಗಾಂಡಿವಿ ಸಮ್ಮೋಹನಾಸ್ತ್ರದಿಂದೆಚ್ಚು ನಿದ್ರೆಯಂ ಮಾಡಿದನಂದಿನ 
ಗೋಗ್ರಹಣದೊಳ್‌ (ಗದಾಯು. ೫-೨೧) ; ಬಲುಸಮ್ಮೋಹನಾಸ್ತ್ರವನೊಲಿದು 
ಕೊಟ್ಟಳು ... ದೇವಿ (ಕೌಶಿರಾ. ೨೮-೨೯). ೨. ಮನಸ್ಸನ್ನು ಸೆಳೆಯುವ ಅಸ್ತ್ರ : 
ಮೋಹಕವಾಗಿದ್ದ ಅವರ ವಿಶಾಲನಯನಗಳಿಗೆ ಕಪ್ಪನ್ನಿಟ್ಟು, ಅದನ್ನು 
ಸಮ್ಮೋಹನಾಸ್ತ್ರವನ್ನಾಗಿ ಮಾಡಿದರು (ಶಾಂತಲಾ. ೧೦೪). ಸಂ.) 

ಸಮ್ಮೋಹಿನಿ (ನಾ). ಪ್ರಜ್ಞೆಯನ್ನು ತಪ್ಪಿಸುವ ವಸ್ತು- ದ್ರವ್ಮ : ಶಸ್ತ್ರ 
ಚಿಕಿತ್ಸೆಯ ಕಾಲದಲ್ಲಿ ರೋಗಿಯ ಪ್ರಜ್ಞೆಯನ್ನು ತಪ್ಪಿಸಲು ಪ್ರಯೋಗಿಸುತ್ತಿದ್ದ 
ಸಮ್ಮೋಹಿನಿಯೆಂಬುದು ಇಂದಿನ ಕ್ಲೋರೋಘಾರಂಗಿಂತ ಉತ್ತಮವಾಗಿದ್ದಿತು 
(ಭಾರದ. ೩೮೭). [ಸಂ. ಸಮ್ಮೋಹಿನೀ। 

ಸಮ್ಮೋಹಿಸು (ಕ್ರಿ). ೧. ಅತಿಶಯವಾದ ಮೋಹವನ್ನು ಹೊಂದು ;ಮರುಳಾಗು: 
ಹೇಯಮಿದೆಂದಟ್‌ಯದಾತ್ಮವಸ್ತುಗಳೊಳ್‌ ಸಮ್ಮೋಹಿಸುವುದು ಹೇಯೋಪಾದೇ 
ಯಂಗಳ್‌ ಪಾಪಧರ್ಮವಲ್ಲದೆ ಪೆಜತೇಂ (ಅಜಿಪು ೨-೬೫). ೨. ಮೋಹಗೊಳಿಸು; 
ಮರುಳುಮಾಡು : ಐಹಿಕಾಮುಷ್ಮಿಕದ ಗತಿ ಸಮ್ಮೋಹಿಸುವುದು ಶರೀರದಲಿ 
(ಕುವ್ಮಾಉ. ೪-೪೨) : ಅಂಬುಜದಳನೇತ್ರೆಯ ಮಧ್ಯಂ ಇನಿವಿರಿದುಂ ತಾಂ ಪಳಿ 
ಯುತ್ತಿರ್ಪುದತನುವಾಗಿಯೆ ಜನಮಂ ಸಮ್ಮೋಹಿಪ ಮನಸಿಜನಂ (ಜಯಕಾ. ೩-೩೨). 

(ಸಮ್ಮೋಹನ * - ಇಸ್ಕು) 

ಸಮ್ಯಕ್ಕರುಣ (ನಾ). ಯೋಗ್ಯವಾದ ದಯೆ : ಅಕ್ಕಟ್‌ಂ ಬಂದೆನ್ನ ದೇವನ ಮಿಕ್ಕ 

ತನುವಂ ತೂಪಿಬ್‌ದು ಸಮ್ಮಕ್ಕರುಣದಿಂ ಮಾಣಿಸನುತ (ಬಸಪು ೧೩-೨೪). [ಸಂ.] 


೮೩೬೬ 


30 


ಸಮ್ಯಗ್ಣ್ಯಾನ 


ಸಮ್ಮಕ್ಕು (ನಾ). ಯೋಗ್ಯವಾದುದು : ಮಹದಾದಿಗಣಕ್ಕೆ ನಪುಂಸಕಲಿಂಗದಲ್ಲಿ 
ಪ್ರಥಮೈಕವಚನದ ಮೇಲೆ ದ್ವಿತ್ವದಿಂ ಉತ್ಕಮಕ್ಕುಂ. . . ಅವಾಕ್ಕು, ಸಮ್ಯಕ್ಕು - ಎಂಬಂತೆ 
(ಶಮದ. ೮೬ ಎಚಾರಂ). (ಸಂ. ಸಮ್ಮಕ್‌] 

ಸಮ್ಯಕ್ವರಿತ್ರ (ನಾ). [ಜೈನ] ರತ್ನತ್ರಯಗಳಲ್ಲಿ ಒಂದು ; ಒಳ್ಳೆಯ 
ನಡತೆ; ಸದಾಚಾರ : ಅದುವೆ ಸಮ್ಮಗ್ಹ್ವಾನಕ್ಕವಕಾಶಮಕ್ಕುಮಂತದು ಕವಲು 
ಸಮ್ಮಕ್ತರಿತ್ರಮಂ ಪ್ರಕಟಿಸುಗುಂ (ಆದಿಪು. ಆ ಬೋಧದಿಂ 
ಸತ್ವಂಗಳ್ಳಿಡದಂತುಟೋವಿ ನಡೆಯಲ್‌ ಸಮ್ಮಕ್ಹರಿತ್ರಂ (ರತ್ನಾಕ. ೨). [ಗಂ] 

ಸಮ್ಮಕ್ಚಾರಿತ್ರ (ನಾ). ಎ ಸಮ್ಮಕ್ಟರಿತ್ರ : ಸಮ್ಮಗ್‌ಜ್ಞಾನೋಪೇತಭವ್ಮಜೀವನ 
ಬಾಹ್ಮಾಭ್ಮಂತರಕ್ರಿಯಾನಿವೃತ್ತಿ ಸಮ್ಮಕ್ಟಾರಿತ್ರಮೆಂಬುದು (ಆದಿಪು. ೧೦-೬೩ ವ) ; 
ಸಂಸಾರಕಾರಣಂಗಳ ನಿವೃತ್ತಿಯೊಳುದ್ಕೋಗಮನುಳ್ಳ ಜ್ಞಾನಿಯ ಕರ್ಮಾಸ್ರವಕ್ಕೆ 
ಕಾರಣಮಪ್ಪ ಹಿಂಸಾದಿಗಳ ನಿವೃತ್ತಿ ಸಮ್ಮಕ್ಷಾರಿತ್ರ (ತಸೂವ್ಯ ೨). (ಸಂ.] 

ಸಮೃಕ್ಸೀಲತೆ (ನಾ). ಎ ಸಮ್ಮಕ್ಹರಿತ್ರ : ಸಮ್ಮಕ್ತೃಶುದ್ಧಿ ವಿನಯತೆ ಸಮ್ಯಕ್ಳೀಲತೆ 
(ಶಾಂತಿಪ ೯-೧೧೫). (ಸಂ. ಸಮ್ಮಕ್ಟೀಲತಾ] 

ಸಮ್ಯಕ್ತ (ನಾ). ೧. ಸಮಗ್ರತೆ ; ಸಂಪೂರ್ಣತೆ. ೨. [ಜೈನ] ಜಿನಮತದ 
ಬಗೆಗಿರುವ ಸಂಪೂರ್ಣವಿಶ್ವಾಸ ; ಸಮ್ಮಗ್ದರ್ಶನ : ಇಂತು ಇಪ್ಪತ್ತೆ ದುಂ 
ದೋಷಂಗಳಿಂದಗಲ್ಲ ಸಮ್ಮಕ್ತ್ರಮನೊಡೆಯನಾಗಿ (ವಡ್ಡಾರಾ. ೬-೨೩) ; ನಿನಗೆ... 
ಮನದೊಳ್‌ ಸಮೃಕ್ತ ದ ದೆಸೆಯಿನಿತಿಲ್ಲ ದಲಮ್ಮ ಕೈಕೊಳಲ್ಮಿದು ಕಾಲಂ (ಆದಿವ. 
೫-೫೧); ಜೀವದಯೆ ಧರ್ಮಮೆಂಬೀ ಭಾವನೆಯಂ ನೆಜ್‌ಯೆ ನಂಬುವುದು ಸಮ್ಮಕ್ತ್ವಂ 
(ಯಶೋಚೆ.. ೪-೩೦). 

ಸಮ್ಮಕ್ತ್ವ ರತ್ನಾಕರ ಎ ಸಮುದ್ರದಂತೆ ಗಾಂಭೀರ್ಯವುಳ್ಳವನು ; ಒಂದು 

ಬಿರುದು: ಇಂತೆನಿಸಿ ನೆಗಟ್ಟ ಸಮ್ಮಕ್ಷರತ್ನಾಕರಂ ಶ್ರೀಮಚ್ಚಾವುಂಡರಾಜಂ 
(ಚಾವುಪು. ೫): ಮನುಮಾರ್ಗ್ಗಂ ಸುಜನಯ್ಯಮಿತ್ರನನಘಂ ಸಮ್ಮಕ್ತ್ವರತ್ನಾಕರಂ 
(ಹೌಣಣ. ೫%, ೫೫-೩೯ ; 1062). ಸಮ್ಮಕ್ತ ವಾರಾಸಿ ಎ ಸಮ್ಮಕ್ಟರತ್ನಾಕರ : 
ವಿಶದಯಶೋನಿದಾನಂ ಸಮ್ಮಕ್ತ್ಕವಾರಾಸಿಯುಮಪ್ಪ ಶ್ರೀಮತ್ರಟ್ಟಣಸ್ವಾಮಿ 
ನೊಕ್ಕಯ್ಮಸೆಟ್ಟಿಯರ್‌ (ಎಕ. ೪11, ನಗರ. ೫೭-೨೯ ; 1077). [ಸಂ.) 

ಸಮ್ಯಕ್ತೃಪ್ರಕೃತಿ (ನಾ). [ಜೈನ] ದರ್ಶನಮೋಹನೀಯಕರ್ಮದ ಮೂರು 
ಭೇದಗಳಲ್ಲಿ ಒಂದು : ಮಿಥ್ಕಾತ್ರಸಮ್ಮಜ್ಮ್‌ಥ್ಕಾತ್ರ ಸಮ್ಮಕ್ತೃಪ್ರಕೃತಿಯೆಂಬ 
ದರ್ಶನಮೋಹನೀಯತ್ರಿಕದ ನಿರ್ಮೂಲನದಿಂ ಕ್ಲಾಯಿಕಸಮ್ಮಗ್ಲೃಷ್ಟಿಯಾಗಿ 
(ಆದಿಪು. ೧೦-೧೪ ವ). [ಸಂ.] 

ಸಮ್ಯಕ್ತೃಶುದ್ಧಿ (ನಾ). [ಜೈನ] ಸಮ್ಮಗ್ಡರ್ಶನದ ಸಾಧನೆಯಲ್ಲಿ ಇರಬೇಕಾದ 
ತ್ರಿಕರಣಶುದ್ಧಿ : ಸಮ್ಮಕ್ಟಶುದ್ಧಿ ವಿನಯತೆ ಸಮೃಕ್ಸೀಲತೆ ನಿರಂತರಧ್ಯಾಯ 
ಮನಃಸಮ್ಮಧಿಗಮ್ಮತೆ ಪತಿಗತಗಮ್ಮವಜೇಯತ್ವಮಮಲಜಿನಪತಿಮತದೊಳ್‌ 
(ಶಾಂತಿಪು. ೯-೧೧೫). ಸಂ.) 

ಸಮೃಗ್ಣಾ ಮನ (ನಾ). ೧. ಸರಿಯಾದ ತಿಳುವಳಿಕೆ ; ಸಮರ್ಪಕವಾದ 
ಜ್ಞಾನ: ನಿನ್ನ ಲೀಲೆ ಕಾರಣವಾಗಿ ಸಂದೇಹಿಗಳಿಗೆ ಸಂಕಲ್ಪಿಯಾಗಿ . . . 
ಸಮ್ಮಗ್ಗಾ _ನಮುಕುರದಂತೆ ಸಂಬಂಧಿಸಿದೆಯಲ್ಲಾ (ಮೋಳಿಮು. ೧೩೩-೫೧೪); 
ವಿಮಳಕ್ರಿಯಾವಿಶ್ರಾಂತಿಯೆನಿಪುದೇ ಸಲ್ಲಲಿತವಾದ ಸಮ್ಮಗ್ಗಾ ಮನ (ಲಶಿಚಿಂ. ೫೪-೨) ; 
ಮನಸ್ಸಿನೊಳಗಿನ ತಮವನ್ನೂ ರಾಗವನ್ನೂ ಸಮ್ಮಗ್ಣ್ವಾನದಿಂದ ತೊಲಗಿಸಿದ ಮೇಲೆ ಆ 
ಸಮಭಾವವು ವರ್ತಿಸುವುದು (ಸಾಹಸ. ೯೫). ೨. [ಜೈನ] ಸಮ್ಮಗ್ಣ್ಹ್ಯಾನ, ಸಮ್ಮಕ್‌ 
ಚಾರಿತ್ರ ಮತ್ತು ಸಮ್ಮಕ್‌ದರ್ಶನ ಎಂಬ ರತ್ನತ್ರಯಗಳಲ್ಲಿ ಒಂದು; 
""ಸಮ್ಮಗ್ದರ್ಶನದಿಂದ ಕಂಡು ಗ್ರಹಿಸಿದ್ದನ್ನು ಸ್ವಲ್ಪವೂ ಸಂಶಯ 
ಉಳಿಯದಂತೆ ಬುದ್ಧಿಯಿಂದ ಚೆನ್ನಾಗಿ ತಿಳಿದು ಜೀವಾದಿಪದಾರ್ಥಗಳ 
ಸ್ವರೂಪವನ್ನು ಯಥಾವತ್ತಾಗಿ ಅರಿತುಕೊಳ್ಳುವುದು'' (ಜೈನಕೋ. ೨೬೪): 
ಇವಣ್‌ಂ ಸಮ್ಮಗ್ಗರ್ಶನಮವಶ್ಮ ಮುಜ್ಞಲಿಕುಮದುವೆ ಸಮ್ಮಗ್ಹ್ಯಾನಕ್ಕವಕಾಶಮಕ್ಕುಂ 
(ಆದಿಪು. ೫-೫೫). ಔ ಸಾಮಾನ್ಯವಾಗಿ ಈ ಶಬ್ದವನ್ನು "ಸಮ್ಮಕ್‌ಜ್ಞಾನ', 
"ಸಮ್ಮಗ್‌ಜ್ಞಾನ' ಎಂದೂ ಬರೆಯುವುದುಂಟು. (ಸಂ. 


೫-೫೯) ; 


ಸಮ್ಮ ೮೩೬೭ 


ಸಮ್ಯಗ್ಹಾ ನಿ (ನಾ). ಸರಿಯಾದ ತಿಳಿವಳಿಕೆಯುಳ್ಳವನು : ಅನುಪಮ ಶಿವೈಕ | | 
ಸಮೃಗ್ಲ್ವಾನಿ ಕಡುಮಾನಿ (ಬಸರ. ೫-೧೦). (೫೦. ಸಮ್ಮಗ್ಣ್ವ್ಯಾನಿನ್‌] 

ಮೃಗ್ಹರ್ಶನ (ನಾ). ೧. ವ ಸಮ್ಮಕ್ತ್ವ ೧: ಬುದ್ಧಿಗಿಂತಲೂ ಅತೀತವಾದ 
ಆತ್ಮಸಿದ್ದಿಯ ದ್ರಷ್ಟಾರಶಕ್ತಿ ಆ ಧರ್ಮದ ಸಿಮ್ಮಗ್ಗರ್ಶನಕ್ಕೆ ಅಗತ್ಯ (ಭಾರದ. ೧೧೦). 
೨. [ಜೈನ] ರತ್ನತ್ರಯಗಳಲ್ಲಿ ಒಂದು; ಜೈನಧರ್ಮದಲ್ಲಿ ಶ್ರದ್ದೆ ಹಾಗೂ |: 
ಅದರ ತತ್ತ ಗಳಲ್ಲಿ ನಂಬಿಕೆ ಇರುವುದು: ಇವಟ್‌ಂ ಸಮ್ಮಗ್ನರ್ಶನಮವಶ್ಯ | 
ಮುಜ್ಜ _ಲಿಕುಂ (ಆದಿಪು ೫-೫೯) ; ಅಸದೃಶಸಮ್ಮಗ್ನರ್ಶನಮೆಸೆಯೆ ಮನೋವಚನ | | 
ಕಾಯಶುದ್ದಿಯಿನಾ ಆರಾಧಿಸುವೆಂ ನೆಗಟ್ತಿರ್ಹತ್ಸಿದ್ದ ಸಾಧುಧರ್ಮಂಗಳಂ (ಅಜಿಪು. ೧-೮). | 

[X0.] 

ಸಮೃಗ್ನೃಷ್ಟಿ (ನಾ). ೧. ವ ಸಮ್ಮಕ್ತೃ ೨ :ದರ್ಶನಮೋಹನೀಯತ್ರಿಕದ ನಿರ್ಮೂಲನದಿಂ | 10 

`` ಕ್ನಾಯಿಕಸಮ್ಮಗ್ಹೃಷ್ಟಿಯಾಗಿ (ಅದಿಪು. ೧೦-೪೪ ವ). ೨. ಜೈನಮತದಲ್ಲಿ ಸಂಪೂರ್ಣ 
ವಿಶ್ವಾಸವುಳ್ಳವನು : ನೀಂ ಸೆಲ್‌ಗೆಯ್ದ ಸಮ್ಮಗ್ಹೃಷ್ಟಿಯಪ್ಪ ಸಹಸ್ರಬಾಹುವಂ 
ಬಿಡುವುದು (ಪಂರಾಮು. ೧೦-೧೮೧ ವ). (ಸಂ. | 


ಸಮೃಗ್ರಕ್ತಿ (ನಾ). ಅತಿಶಯವಾದ ಭಕ್ತಿ; ಶ್ರೇಷ್ಠವಾದಭಕ್ತಿ : ಪೂಗೊಂಚಲಂ | 
ತಂದು ಸೂಡಿದನಾ ಲಿಂಗದ ಮಸ್ತಕಾಗ್ರದೊಳೆ ಸಮ್ಯಗ್ರಕ್ತಿಯಿಂದೆ (ಶಬಶಂ. ೪-೧೦೯). |15 
(ಸಂ. | 
ಸಮ್ಮಗ್ಭವನ (ನಾ). ಉತ್ತಮವಾದ ಮನೆ; ಶ್ರೇಷ್ಠವಾದ ಗೃಹ | 
ಮೃಗ್ರವನರುಚಿರಮುತ್ತರ ದಿಗ್ಭಾಗದೊಳುಂಟು ಮಧುರೆಯೆಂಬುದು ನಗರಂ 
(ಪಂಚತಂ. ೨೪೩-೧). 1ಸಂ.1 


ಸಮ್ಮಜ್ಮಾಂತ್ರ (ನಾ). ಶ್ರೇಷ್ಠವಾದ ಮಂತ್ರ : ನಿಯತಂ ಸಮ್ಮಜ್ಮಂತ್ರಪ್ರಯೋಗ 20 | 
ಪಟುವೆನಿಪ ಭೂತಳಾಧೀಶ್ವರನ ಪ್ರಿಯರಂ ಮರ್ದಿಸಿ (ಪಂಚತಂ. ೩೧೩-೧೫). (ಸಂ.] 

ಸಮ್ಯಜ್ಜ್‌ಥ್ಯಾತ್ತ (ನಾ). [ಜೈನ] ದರ್ಶನಮೋಹನೀಯಗಳಲ್ಲಿ ಒಂದು; 

ತ್ನತ್ರಯಸಾಧನೆಗೆ ಉಂಟಾಗುವ ಅಡ್ಡಿ : ಅನುಕ್ರಮದಿಂ ಮಿಢ್ಕಾತ್ವ 

ಸಮ್ಮಜ್ಮ್ಮಢ್ಕಾತ್ವ ಸಮ್ಮಕ್ತಪ್ರಕೃತಿಯೆಂಬ ದರ್ಶನಮೋಹನೀಯತ್ರಿಕದ 
ನಿರ್ಮೂಲನದಿಂ ಕ್ಲಾಯಿಕ ಸಮ್ಮಗ್ಹಷ್ಟಿಯಾಗಿ (ಅದಿಪು. ೧೦-೧೪ ವ) ; ಮಿಥ್ಕಾತ್ವ [25 
ಸಮ್ಮಕ್ಟ ಕೃತಿ ಸಮ್ಮಬ್ನ್‌ಧ್ಯಾತ್ತಮೆಂದು ತ್ರಿವಿಧಮಪ್ಪ ದರ್ಶನಮೋಹನೀಯಮಂ 
ನಿರ್ಮೂಲಿಸಿ (ಶಾಂತಿಪ್ರ ೧೧-೧೧೧ ವು. [ಸಂ.] 
ಸಮೃಧಿಗಮೃತೆ (ನಾ). ಪರಿಪೂರ್ಣಜ್ಞಾನವನ್ನು ಹೊಂದಿರುವಿಕೆ : 
ಶುದ್ಧಿ ವಿನಯತೆ ಸಮ್ಮಕ್ಟೀಲತೆ ನಿರಂತರಧ್ಯಾಯಮನ:ಸಮ್ಮಧಿಗಮ್ಮತೆ ಪತಿಗತಗಮ್ಮ Rd 
ಮಚೇಯತ್ವಮಮಲಜಿನಪತಿಮತದೊಳ್‌ (ಶಾಂತಿಪು ೯-೧೧೫). (ಸಂ. ಸಮ್ಮಧಿಗಮ್ಮತಾ] | 30 

ಸಮ್ರಾಜ (ನಾ). ೧. ಚಕ್ರವರ್ತಿ ; ಸಮ್ರಾಟ : ಒಂದಾನೊಂದು ದಿನ DE ” 
ಅಕಬರನು ಮಂತ್ರಿಗಳೊಡನೆ ಮಾತನಾಡುತ್ತಿದ್ದ (ಕೋಹಿನೂ. ೫) ; «| 
ಸಮ್ರಾಜನಿಂದ ಸೇವಕನ ವರೆಗೆ ಪೂಜ್ಮಳು (ಸವತಿ. ೩೩). ೨. ಸ | | 
ರಂಜಿಸುವವನು; ತೇಜಸ್ವಿ : ಪೂಜ್ಮಪಾದನ ಪೂಜ ಸುಬ 

(ಸಂ. ಸಮ್ರಾಜ್‌। 
ಅಧಿರಾಜ; ಚಕ್ರವರ್ತಿ : ನಾನೀಗ ರಾಜ! ಸಮ್ರಾಟ! 
; ಸಣ್ಣಕತೆಗಳ ಸಮ್ರಾಟನೆನಿಸಿದ "ಮೊಪಾಸಾ' ಶ್ರೇಷ್ಠತರಗತಿಯ 

ಕತೆಗಳನ್ನು ಬರೆದಿದ್ದಾನೆ (ಧರ್ಮಸಾ. 60). (« ಸಂ. ಸಮ್ರಾಚ್‌] 

ಸಯ್‌, "ಸಾ' ನೋ. 

ಸಯ್ಮ್‌, ಚೆಯ್ಕ್‌, ಸಯಿ, ಸ್ಕೈ (ಗು). ೧. ನೇರವಾದ; ನೆಟ್ಟಗಿರುವ: 
“ಸಯ್ಗೋಡು' ಪರಾ. ೨. ಸರಿಯಾದ ; ತಕ್ಕ; ಒಳ್ಳೆಯ : "ಸಯ್ವಳ್ಳಿ' ಪರಾ. 
(ನಾ). ೩. ನೇರವಾದುದು ; ನೆಟ್ಟಗಿರುವುದು : (6. ೪. ಸರಿಯಾದುದು ; 
ತಕ್ಕುದು. ೫. ಪ್ರಾಮಾಣಿಕತೆ ; ಯಜುಸ್ವಭಾವ : «೫. ೬. ಔಚಿತ್ಯ ; 
ಉಚಿತತೆ: (8. ೭. ಚೆಲುವು ; ಸೊಬಗು : (8. ಚೆಯ್ಕ್‌ : (9. ಸಯಿ : ೧. 


ಸಮ್ರಾಜನಾಗಿ (ಶ್ರೀರಾಮಾ. ೧೭೪-೫೯೨). 135 


ಸಮ್ರಾಟ (ನಾ). 
(ರಾಜಯೋ. ೧೩೪) 


40 


೪. ನಾನು ಸೈ ಅಂತ ಒಂದು ಕೈ ನೋಡುತಾ ಇದ್ದೆ (ಮುನಿಮಾ. ೧೦೮) ; ಮನೆಯ ದೇವರನು 


|ಸಯ್ಮ್‌, ಸ್ಕೈ (ಅ). ೧. ನೇರವಾಗಿ ;ನೆಟ್ಟಗೆ :" 


ಸಯ್ಮ, ಸೊಯ (ನಾ). ೧. ವಶ; ಅಧೀನ 


ತುದ 
ಸಯಂಬರಸಾಲೆ "ಸೊಯಂಬರಸಾಲೆ' ನೋ. 
'ಸಯಿಗೋಲ್‌' ಪರಾ. ಸ್ಕೈ :೧. "ಸೈಗೋಡು' ಪರಾ. ೨. "ಸೈದಾರಿ' ಪರಾ. |4| ಸಯಂಬು 


ಸಯಂಬು 


ಬಿಟ್ಟು ಒಯ್ದ್ಯಾರದಿಂದನ್ಕದೇವರಂ ಪೂಜಿಪುದು ಸೈಯೆ (ಮಲ್ಲಚ. ೭-೧೭). 
ಸಯ್ದಂ,, ಸಯ್ದವಂ ಎ ಯಜುವಾದ ನಡತೆಯುಳ್ಳವನು; ಪ್ರಾಮಾಣಿಕ : 

ಏಂ ಸಯ್ನನೊ ಸತ್ಮದೊಳ್‌ ಶರದೊಳಾ ಪಾಪೇಭಕಂಠೀರವಂ (ಶಾಂತಿಪು. ೪-೨೧) ; 
ನಿನ್ನೊಳೇಂ ಸಯ್ತವನಲ್ಲನೆ ಧರ್ಮತನೂಜಂ (ಪಂಪಭಾ. ೧೩-೮೬). ಸಯ್ದರ್‌, ಸಯ್ಯದವರ್‌, 
ಸೈದರ್‌ (ಬಹುವ) - ೧. ಯಜುಸ್ವಭಾವದವರು; ಪ್ರಾಮಾಣಿಕರು 
ಪುಸಿಯೆನೆ ಸಾಮುಮಂ ನುಡಿದು ಭೇದಮನುಂಟೊಡತಾಗೆ ಮಾಡಿ . . . ಬಂಚಿಸಿ 
ಪೊಜಗಣ್ಣೆ ಸಯ್ತರೆನೆ ತಾವೊಳಗಂ ತವೆ ತೋಡಿ ತಿಂದು ರಕ್ಕಸಿಯರ ಕಂಡ ಕುಂಬಳದ 
ಮಾಲ'[ವೊಲಾಗಿರೆ ಮಾಡದಿರ್ಪಿರೇ (ಪಂಪಭಾ. ೯-೪೮) ; ""ಸೈದರೆಂದುಂ ಗಮ್ಮನೆ 
ನೇರಿದರೆನಲ್ಲೆ ಪಿರಿಯಲ್‌'' (ಕಎಕಂ. ೧೫೪) ; ಆ ಪಾಂಡುನಂದನರುಂ ಸೈದರೆ ನಿನ್ನೊಳ್‌ 
(ಪಂಪಭಾ. ೧೩-೯). ೨. ಬ್ರಾಹ್ಮಣರು : "ಇಳೆಯ ಪಿರಿಯರ್‌ ನೇರಿದರ್‌ ದಿಮ್ಮಿದರ್‌ 
ಗನಹರುಚೆ ಸೈದರೆನಿಸಿಕೊಳ್ಗುಂ'' (ಕಬ್ಬಕ್ಕಿ. ೩೩). ೩. ಸುಮ್ಮನಿರುವವರು; ತಟಸ್ಮರು: 
ಅಯ್ಕೋ ಶಿವನೇ ಭವನೇ ಮೆಯ್ಕಅೌಯದೆ ಜನನಮರಣರುುರಿಯೊಳು ಬಿದ್ದೆಂ 
ಸಯ್ಯದವರಂತಿರದೆ ತೆಗೆಯಯ್ಕಾ (ಶಂಕಕಂ. ೧೦-೩೮). ಸೈ ಮಾಡು ಎ ಸರಿಮಾಡು; 
ತಿದ್ದು: ನೋಡಿಯುಚಿತಾಯುಚಿತಗಳ ಸೈಮಾಡುವನೆ ಶಾಸ್ತ್ರಜ್ಞ (ಬಿಜ್ಜಪು. ೭೨-೪೧). 
ಸೈಯಿಕ್ಕು 5 ಒಪ್ಪು; ಸರಿಯೆನ್ನು : ಕಾವ್ಮಸೃಷ್ಟಿಯ ಅದ್ಭುತಚಮತ್ಕಾರವು 
ಸತ್ಯವೆಂದು ಸೈಯಿಕ್ಕದಿರಲಾರದು (ಚಿತ್ರಸ. ೩೩ ಮುನ್ನುಡಿ). ಸೈಯೆನ್ನು ಎ ಸಮರ್ಪಕ 
ವೆಂದು ಹೇಳು; ಸರಿಎನ್ನು : ಹೇಳಿದನೀ ಮಾತನೊಬ್ಬ ಕಂಡಕ್ಟರೆ ಸೈಯೆಂದರಾಗ 

ಬಸ್ಸಿನವರು (ಇಂಚಾಪ. ೮೯-೩೨). 

(ದೇ. ॥ ತಮಿ. ಚೆಮ್ಮೆ, ಚೆವ್ರು, ಚೆವ್ಚೈ; ಮಲ. ಚೆಮ್ಮು, ಚೆವ್ವ, ಚೆವ್ವು ;ತುಳು; ಸೈ, 
ಸಹಿ./ ಅರ.ಪಾರ. ಸಹೀಹ್‌; ಹಿಂ. ಸಹೀ ; ಮರಾ. ಸಈ। 
ಸಯ್ವರಿ' ಪರಾ. ೨. ಸರಿಯಾಗಿ; 
ತಕ್ಕುದಾಗಿ : "ಸಯ್ಗಚ್‌' ಪರಾ. ಸ್ಕೈ: ೧. "ಸೈನಡೆ', "ಸೈನಿಮಿರು' ಪರಾ. 
೨. "ಸೈನೆಗಳ್‌' ಪರಾ. ೩. ಮೆಚ್ಚುಗೆಯನ್ನು ಸೂಚಿಸುವ ಒಂದು ಪದ : 
ಕಪೀ ಕುಣಿಯುತ್ತದೆ ಸೈ ಅನ್ನಿ, ಮೇಲೆ ಬೀಳುತ್ತದೆ ಛೆ ಅನ್ನಿ (ಹುಟ್ಟಿಹ. ೧೩೦). 

ಸೈಯೆನಿಸಿಕೊಳ್ಳು ಎ ಮೆಚ್ಚುಗೆಯನ್ನು ಪಡೆ ;ಹೊಗಳಿಸಿಕೊಳ್ಳು': ಪ್ರತಿಪಕ್ಷದವರು 

. ಊರವರಿಂದಲೂ ನೆರೆಹಳ್ಳಿಯವರಿಂದಲೂ ಸೈಯೆನಿಸಿಕೊಂಡರು (ಬೆಟ್ಟಹೊ. ೫). 
: ಸತ್ಮಸಂಬಂಧಸಯವಾದ 
ಭೃತ್ಕಾಚಾರವೆನಗಿಲ್ಲವಯ್ಕಾ (ಬಸವ. ೨೮೮) : ನೆಳಲ ರೂಹಿಂಗೆ ಬಯಲು ಸಯವ 
(ಅವಚಂ. ೭೬-೩೩೬). ಪಿ. ಯೋಗ್ಯ; ಅರ್ಹ : ಎನ್ನ ವಿವಾಹವ ಮಾಡಿದಿರಿ ಸಯವಪ್ಪ 
ಗಂಡಂಗೆ ಕೊಟ್ಟಿರಿ (ಮಹಾದೇ. ಬ. ; ತನ್ನ ಪಾದಸ್ಪರುಶನಕೆ ಸಯವಾದ 
ಸಚರಾಚರರನೆಲ್ಲರ ಪಾವನವ ಮಾಡುತೆ (ಪ್ರಭುಲೀ. ೧೪-೭). ೩. ಐಕ್ಕ ;ಲೀನ : ಎಲ್ಲವು 
ನಿಮ್ಮಲ್ಲಿ ಸಯವಾದ ಬಳಿಕ ಗಜಬಕ್ತಕಪಿತ್ತನಂತಿರ್ದೆನಯ್ಮಾ (ಅಖಂಡೇ. ೩೩೩-೩೩). 
೪. ಸ್ಥಿರವಾದಮದು ; ಶಾಶ್ವತ : ಬಿಡಿ ದೇಹದಭಿಮಾನ ಪಿಡಿಯದಿರು ಸಯವೆಂದು 
(ಸಾಹು. ೫೧-೧). ೫. ತನಗೆ ಸೇರಿದುದು; ಸ್ವಂತೆ : ಈ ಸಕಲದೊಳಗೆ ಒಂದು 
ಸಯವಿಲ್ಲದೆ ನಾವು ಹಿರಿಯರು ನಾವು ಲಿಂಗವಂತರೆಂಬರು (ಸರ್ವವ. ೬೧-೩೬೯೧) : ಬಯಲ 
ಮಾತಿಗೆ ಮತ್ತೊಬ್ಬನ ಪಿಂತೆ ಪೋದಳೆನೆ ಸತಿ ಸಯಮೆ (ಪಾಕಾಂ. ಶಾಶ್ವತಮೇ। 
(ನನ್ನಚಾ. ೫-೪೩). ೬. ನಿಜವಾದುದು ; ಸತ್ಯ : ಸಯವಲ್ಲವಂತು ಸಂಶಯರೂಪ 
ಮನವೆಂದು ನಯವಿದರ್‌ ಪೇಳ್ವರ್‌ (ಮನೋಎ. ೪-೫). ಸೋಯ : ೩. ಭವವಳ್ಹು 
ಬಸವನು ಸಂಗಮೇಶನೊಳೆಯ್ತಿ ಸೊ!ಪಾಠಾಂ.ಸ]ಗಯವಾದ (ಬಸಪು ೬೧ ಸೂಚನೆ). 
"ಸೊಯಂದಪ್ಪು' ಪರಾ. (ಆ ಪ್ರಾ. ಸಯ./ ಸಂ. ಸ್ವಯಂ) 


೫೯-೧೪೮) 


[ಸಯ್ಮ (ನಾ). ಶ್ರೇಯಸ್ಸು : ಶ್ರೇಯ - ಸಯ (ಶಬ್ಬಾನು. ೧೬೦ ಪ್ರಯೋ). 


(ಆ ಸಂ. ಶ್ರೇಯಸ್‌] 
“ಸೊಯಂಬರ' ನೋ. 


(ನಾ). 
(ಶಮದ. ೨೮೧ ಪ್ರಯೋ). 


ಬ್ರಹ್ಮ; ವಿಧಾತ: 
(ಆ ಸಂ. ಸ್ವಯಂಭೂ। 


ಸ್ವಯಂಭು - ಸಯಂಬು 


ಸಯದಾನ 


ಸಯದಾನ, ಸಯಧಾನ, ಸಯಿದಾನ, ಸಯಿಧಾನ, ಸೈದಾನ್ಮ, ಸೈಧನ, ಸೈಧಾನ 
(ನಾ). [ವೀಶೈ] ಗುರು, ಲಿಂಗ, ಜಂಗಮರಿಗೆ ಅರ್ಪಿಸುವ ನೈವೇದ್ಕ; ೫ 
ಅಕ್ಕಿ, ಬೇಳೆ, ತುಪ್ಪ, ಬೆಲ್ಲ, ಸಕ್ಕರೆ, ಕಾಯಿ, ಸೊಪ್ಪು ಮುಂತಾದ ಹದಿನೆಂಟು 
ಬಗೆಯ ದ್ರವ್ಯಗಳನ್ನು ದಾನಮಾಡುವಿಕೆ : ಸಕಲಭುವನಾದಿ ಭುವನಂಗಳೆ 
ಸಯದಾನ (ಅವಚಂ. 6೩-೩೭೪). ಸಯಧಾನ : ಎನ್ನಭಿಮಾನದ ಕರ್ತ ನಿರಾಳದಲ್ಲಿ | 5 
ನಿಂದ ಬಳಿಕ ಸಯಧಾನ ಸುಯಿಧಾನವಾಯಿತ್ತಯ್ಮಾ ಸಂಗಯ್ಮಾ (ವಚಸಂ. ೫೦೯-೫೭). 
ಸಯಿದಾನ : ಹಮ್ಮಿನ ಭಕ್ತಿ ಕರ್ಮಕ್ಕೆ ಮೊದಲು ವರ್ಮವನಟ್‌ಯದ ಮಾಟ 
ಸಯಿದಾನದ ಕೇಡು (ಬಸವ. ೧೯೦). ಸಯಿಧಾನ : ಸಯಿಧಾನವನರ್ಪಿಸಿ ಪ್ರಸಾದದ | 
ಫಲವ ಬೇಡುವರಯ್ಮಾ (ಅವಚಂ. ೨೯-೧೧೯): ಆರೋಗಣೆಯ ಸಯಿಧಾನಕ್ಕೆ 
*ಸಮರ್ಪಿಸಿಕೊಟ್ಟಂಧ ಭೂಮಿಯ ಸಿಂಹಾಸನದ ವಿವರ (ಮೈಲರಿ. ೧೯೪೬, ೨೫-೫ ; 1495). | 10 
ಸೈದಾನ್ಮ : ಒದಗಿದ ಸೈದಾನಮೆ ಸಾಲ್ಲದಲೊಳ್‌ ಸದ್ಭಕ್ತಿ ಮುಖಮನಸಹಿತಂ ; 
ಸನ್ಮುದದಿಂ ಮಾಳ್ಪುದು ತತ್ಕಾಲದಲುದ್ಕಾಪನೆಯ ಸೋಮವಾರದ ವ್ರತಮಂ 
(ನನ್ನಚಾ, ೬-೨೮೯); ಏನ ಹೇಳುವೆ ವಕ್ಕಪದ ಸೈದಾನಮಂ ಶರಣರ ಮನೆಯಲ್ಕೆ 
ಮಾನದಿಂ ಮಿಗಿಲಾಗದಂದದಿ ನಿಚ್ಚ ತರುತಿಹನು (ಶಂಕದಾ. ೬-೧೯). ಸೈ 
ಭಾಳಾಕ್ತ ಗಣಪರ್ವಕೀಗ ಹೇರಿಸು ಹೇರಳ ಸೈಧನಗಳನು ಬೇಗ (ಶರಲೀ. ೫೧೬-೧). 
ಸೈಧಾನ : ಪ್ರಭುದೇವರು ಅಸಂಖ್ಯಾತಂಗೆ ಮಾಡಿದ ಸೈಧಾನವನು Sp 
ಶರಣನಾರೋಗಿಸಿ ಕೊಟ್ಟಡೆ (ಸಿಂಗಿರಾ. ೪-೩೪ ವ). (7 | 

ಸಯಧಾನ "ಸಯದಾನ' ನೋ. | | 

ಸಯಸಂಭ್ರಮ (ನಾ). ಆತ್ಮಸಂತೋಷ : ಗಗನದ ಮೇಲೊಂದಭಿನವ ಗಿಳಿ ಹುಟ್ಟ | 
ಸಯಸಂಭ್ರಮದಲ್ಲಿ ಮನೆಯ ಮಾಡಿತ್ತು (ಅವಚಂ. ೫-೧೫). [ಸಯ “+ ಸಂಭ್ರಮ) 

ಸಯಿ "ಸಯ್ಮ್‌' ನೋ. | 

ಸಯಿಗೊಟ್ಟ "ಸೈಗೊಟ್ಟ' ನೋ. 

ಸಯಿಗೋಲ್‌, ಸೈಗೋಲ್‌ (ನಾ). ಗುರಿತಪ್ಪದ ಬಾಣ ; ನೇರವಾದ ಬಾಣ. 


20 


ಸೈಗೋಲ್‌ : ಎಸುವರಾದಿತ್ಮರುಂ ಸೈಗೋಲ . . . ವಿದ್ದ ಸಹಿತ (ಎ6. | 
Vu, ಸೊರಬ. ೫೮೯-೬೨ ; )201). 
ಸಯಿಗೋಲಪಾರ್ಥ ಎ ಒಂದು ಬಿರುದು : ಕಣ್ಣಂಬಿನಾತಯೆಸುವರಾದಿತ್ಮ 


ಸಯಿಗೋಲ ಪಾರ್ತ್ಪ್ವ ಹರಿಯರಸಂಗಂ (ಎಕ. ೫೬ ಹೊಳಲ್ಕೆ. ೫೬-೭೧; 1220). | 
[ಸಯಿ (ಆ ಸಯ್ಮ್‌) * ಕೋಲ್‌, | 
ಸಯಿತ (ನಾ). ಕೂಡಿಕೊಂಡುದು ; ಸಹಿತವಾದುದು : ಅಷ್ಟಭೋಗ ತೇಜಸ್ಪಮ್ಮ | 


ಸಯಿತವಾಗಿ . - 


[ಆ ಸಂ. ಸಹಿತ] 

ಸಯಿದಾನ "ಸಯದಾನ' ನೋ. [| 

ಸಯಿಧಾನ “ಸಯದಾನ' ನೋ. 

ಸಯಿಸು, ಸೈಸು (ಕ್ರಿ). ತಾಳು; ಸೈರಿಸು: ಕವಿ ಲೋಕದಿಂದಪೇಕ್ಷಿಪ ಕೊಳ್ಳ 
ಭೋಗಿಪಲ್ಪವುಮೆ ಲಾಭಂ ಜಸಂ ಪೂಜೆಯಾ ಪಗರಣದ ಪವಣ ಪೆರ್ವ್ವೆಸರ್ಗಳಿಂ |35 
ಮೆರೆದಪುದಿದಂ ಸಯಿಸಿ ತನಗೆ ತಾನಾತನೊಪ್ಪಿ . .. ತಣಿದು ನಲಿವಂ (ಸಂಸಪ. ೧೧-೨೬). 
ಸೈಸು: ಖಳರ ಬಾಧೆಗಳನು ಭರದಿ ಸೈಸಲಾರೆವಯ್ಮ (ಯಗಿಕ. ೨೪): ನಮ್ಮಾ ಮಂಡೆ 
ತುಂಬಿದ ಬಳಗವನು ತಾಂ ಕಂಡು ಸೈಸದೆ ಕಿಚ್ಚನಿಕ್ಕಿದಳಿಂದು ಪಾತಕಿನಿ (ರಾಮುಸಂ. 
೨-೨-೩೫); ಬಳಲಿದೆನೆನಿತೊ ಸೈಸೆನಿನ್ನು (ಎಸೀಗೀ. ೨೭-೨೦). [ಇ ಸಹಿಸು] 

ಸಯುಕ್ತಿಕ (ನಾ). ಸರಿಯಾದುದು ; ಸೂಕ್ತವಾದುದು : ಸದ್ಗುರುರಹಸ್ಮಕಾರನ | 4 
ವರ್ಚಸ್ಸು ಕರಿಬಸವನ ಮೇಲೆ ಬಿದ್ದಿದೆ ಎಂದು ಹೇಳುವುದು ಸಯುಕ್ತಿಕವಾಗುವುದು 
(ಕಸಂಯಸ್ಕೃ. ೧೭೩). |ಸಂ.) 

ಸಯೋಗಿಕೇವಲಿ (ನಾ). [ಜೈನ] ಕೇವಲಜ್ಞಾನದಿಂದ ಕೂಡಿ, ಹದಿಮೂರನೆಯ 
ಗುಣಸ್ಹಾನವನ್ನು ಮುಟ್ಟಿದವನು : ಸಯೋಗಿಕೇವಲಿಗಳ್‌ ಸಂಖ್ಯೇಯಪ್ರಮಾಣಂ 
ಅಯ್ಯೋಗಿಕೇವಲಿಗಳ್‌ ಸಾಮಾನ್ಕೋಕ್ತಿಪ್ರಮಾಣಂ (ತತ್ತ್ವಪ್ರ. ೨೫) : ಸಕಲವಿಮಲಕೇವಲ | 45 
ಜ್ಞಾನದರ್ಶನಂಗಳಿಂ . . . Mo es ಪರಮಜಿನೇಶ್ವರಂ 


೮೩೬೮ 


|ಸಯ್ಗೆ, ಸೈಗೆ (ನಾ). ಸೂಚನೆ ; ಸಂಕೇತ ; ಸನ್ನೆ 


. ಧಾರೆಯನೆರೆದು (ಸೌಇಇ. %-॥, ೬೦೫-೭ ; 1543). "ಸೈತ' ಪರಾ. - 


ಸಯ್ತನೆ 


ಸಯೋಗಿಕೇವಲಿ 
(ಸಂ. ಸಯೋಗಿಕೇವಲಿನ್‌] ' 


ಪದಿಮೂಜನೆಯ ಗುಣಸ್ಥಾನವರ್ತಿ 
"ಅಯೋಗಿಕೇವಲಿ' ಪರಾ. 


(ಶ್ರಾವಕಾ. ೭೦-೬). 


ಯ್ಯ, ಸೈಕ (ನಾ). ೧. ನೇರವಾದುದು ; ಯಜುವಾದುದು : "ಸಯ್ಯನೆ' ಪರಾ. 


ಸೈಕ : ೨. ಹದ ; ಹಾಳತ : ಹಿಟ್ಟನ್ನು ಸೈಕವಾಗಿ ಮಾಡಿ ತೊಳಿಸುವ ಅಭ್ಯಾಸವೂ 
. ಶ್ರಮವಾಗಿ ಇವಳಿಗೆ ಕಾಣಲಿಲ್ಲ (ಪೇಟೆಮಾ. ೧೭). 


[ಸಯ್‌ 4 - ಕ ./ತೆಲು. ಸೆಯಕಿ, ಸೈಕೆ ಎ ಸೂಕ್ಷ್ಮತ್ರ] 


ಸಯ್ಯನೆ, ಸೈಕನೆ (ಅ). ನೆಟ್ಟಗೆ ; ; ನೇರವಾಗಿ : ಕೋಡೆಯಾಲಿ ಬೆಳೆಗೆ ಸಯ್ಮನೆ ಬನ್ನು 


ಪೊಲಪುಣುಸೆ ಎವಕಿಲ ಆನೆ ಪೋಯಿಐ . . . ಅನ್ತೆ :ಸಯ್ಯನೆ ಪೋಗಿ (ಎಕ. ೩1. ಗುದ್ದಿ 
; 812). ಸೈಕನೆ: ಬಾಗದೆ ತೂಗದೋರೆಪುಗದೊಯ್ಯನೆ ಸೈಕನೆ ಕುಳ್ಳಿತಕ್ಕೆ 
ನಿಂದಾಗಲೆ ದೇಹ ಮೂಷೆಯನುಪಾಯದೊಳಾಂತು (ಅಪಶ. ೮೩). 

[ಸಯ್ಯ + - ಅನೆ, 


೬೧-೯೦ 


| ಸಯ್ಗಶ್‌ೆ, ಸೈಗರೆ, ಸೈಗಯ್‌ (ಕ್ರಿ). ೧. ಸತತವಾಗಿ ಸುರಿ ; ಎಡೆಬಿಡದೆ ವರ್ಷಿಸು: 


ನಭದೊಳಸಹಾಯಶೂರನ ಮಾರ್ಗಮಂ ಕಟ್ಟಿ . . . ಸಯ್ಗ (ಪಾಠಾಂ. ಸೈಗ] ಜೌದರೆಂಬಿನ 
ಮಳೆಯನು (ಜೈಮಿಭಾ. ೪-೨೪). ೨. ಎಡಬಿಡದೆ ಸೂಸು, - ಹೊಮ್ಮಿಸು ಗ 
ಕಯ್ಗೆಯ್ದ ಬನದುರ್ಗದೊಳಗೊಮ್ಮೆಯುಂ ಸೊಗಸ ಸಯ್ಗಆ*ವ ತಂಬೆಲರ ಮಾಂದಳಿರ 
- - ಬಣ್ಣಿಸುತೆ ಚದುರರೆಯ್ತರೆ ಪಂಡಿರೆಳ್ತಂದರು (ಉದ್ಬದೇ. ೫-೨೩). ಸೈಗರೆ : ೨. ಇದೆ 
ಬೆತೆ ದಳ್ಳುರಿಯನು ತವಿಸುವ ಸರಿ ಎನ್ನುತಲೆದೆ ಸೈಗರೆಯುವುದು | (ಕವಕಾ ೪೧-೬). 
ಸೈಗೇಿ*: ೧. ಅರಲಂಬಿನ ಸೋನೆ ಸುತ್ತಲುಂ ಭೋರೆನುತೊರ್ಮೆ ಸೈಗಆ'ಯೆ 
(ಕಬ್ಬಿಕಾ. ೨೭೬) : ಸೈಗಲವುದೈ ಕಾರುಣ್ಮವರುಷವನೆನ್ನ ಮೇಲೆ (ಶವ್ನಾ ೩-೮೩). 
[ಸಯ್ಮ್‌ + ಕಣ il 
: "ಕಣ್ಣಯ್ಲೆ' ಪರಾ. ಸೈಗೆ : 
ದಿಟ್ಟಿಸಲು ಸೇವಾತರುಣಿಯರು ಸೈಗೆಯನು ತಿಳಿದೆಚ್ಚರಿಕೆಯಿಂದುರುವಜ್ರಪಾದುಕೆಗಳನು 
ಮುಂದಿಡಲು (ಆನಂರಾ. ೬-೭-೬) ; ಮೊಗದ ಸೈಗೆಯಿಂದ ಬೆದರಿಸಿ (ಸೌಗಂಧಿ. ೧೬೭-೩). 
[ಆ ಸಂ. ಸಂಜ್ಞಾ 


25| ಸಯ್ಗೆಡಪು, ಸಯ್ಲೆಡಹು, ಸೈಗೆಡಪು, ಸೈಗೆಡಹು (ಕ್ರಿ). ಪೂರ್ತಿಯಾಗಿ ಕೆಳಕ್ಕೆ. 


ಬೀಳಿಸು; ಕೆಳಗುರುಳಿಸು (82. ಸಯ್ಲೆಡಹು : (8). ಸೈಗೆಡಪು : 
ಎಳವೆಣ್ಗಳಿಸೆದಿರ್ದರೈಗಣೆಗಳಿಸುಗೆಗಳುಕದ ಯೋಗಿನಿಕರಮಂ ಸೈಗೆಡಪಲೆಂದಂಗಜಂ 
ಪೂಜೆಗೈವ ಸಮ್ಮೋಹನಾಸ್ತ್ರಂಗಳೆನಲು (ಚೈಮಿಭಾ. ೬-೩೨). ಸೈಗೆಡಹು : ಕರ್ಣಶರ 
ಸೈಗೆಡಹಿದವು ಕಿಂಪುರುಷಗುಹ್ಮಕಯಕ್ಷರಾಕ್ಷಸರ (ಕುವ್ಮಾಅ. ೧೯-೨೨). 

[ಸಯ್ಮ್‌ + ಕೆಡಪು] 


ಸಯ್ಗೆಡಹು "ಸಯ್ಲೆಡಪು' ನೋ. 


n 


ಸಯ್ತೆಡೆ, ಸೈಗೆಡೆ (ಕ್ರಿ). (ಭಕ್ತಿ, ಗೌರವಪೂರ್ವಕವಾಗಿ) ಅಡ್ಡಬೀಳು ; 


[al 


ನಮಸ್ಕರಿಸು : ಇನಿತು ಬೇಗಂ ತಡೆವರೇಯೆಂದು ಸಯ್ದೆಡೆದು . . 
ನಂಬಿಯಂ ಸಂತವಿಡುತಿರಲು (ಮೆಚರ.ದೇ. ೭೫-೧೧). ಸೈಗೆಡೆ : ಅಭವನಂಪ್ರಿಯಲಿ 
ಸೈಗೆಡೆದನು (ಹಚಿಕಾ ೧೪-೫) ; ಅಡಿಗಡಿಗೆ ತಾನೆಅಗುವಂ ಸೈಗೆಡೆದು ಗದ್ಗದವೆರಸಿ 
ಯೇಳ್ಪನು (ಬಸಪು. ೪೭-೪೬) : ಉರುತರದ ಭಕ್ತಿಯಲಂದು ಸೈಗೆಡೆದಿರ್ದನಾ ಪಾರ್ಥ 
[ಸಯ್ಮ್‌ + ಕೆಡೆ i) 


. ಕೊಗಿಡುವ 


(ಕುವ್ಮಾಅ. ೬-೯೩). 


ಸಯ್ಗೋಡು, ಸೈಗೋಡು (ನಾ). ನೇರವಾದ ಕೊಂಬು ; ನೆಟ್ಟಗಿರುವ ಕೋಡು: 


ಕಾಬ್ರುಲುಗಳಿಂ ಸಮಅೌದಡವಿಯಡಿಯೆತ್ತಿದಂತೆಯುಂ ಸಯ್ಲೋಡುಗಳಿಂ ಲೋಯಿಸರದ 
ಕಾಡಂ ಕಾಲೆತ್ತಿದಂತೆಯುಂ . . . ಬರ್ಪ ಗೋಕುಲಮಂ ಮನಂಗೊಂಡು (ಲೀಲಾವ. 
೫-೬೫ ವ). ಸೈಗೋಡು : ಒಂದೀಂದ ಪಸು ತನ್ನುನಿಪತಿಯನಿಲ್‌ವುದುಮದಟ ಬಸಿದು 
ಪೊಸಯಿಸಿದನ್ನವಪ್ಪ ಸೈಗೋಡುಗಳುರ್ಚೆ (ಶಾಂತಿಪು ೭-೫೯ ವ). [ಸಯ್ಮ್‌ ೬ ಕೋಡ್ಳು) 


ಸಯ್ತನೆ, ಸೈತನೆ (ಅ). ನೇರವಾಗಿ ; ನೆಟ್ಟನೆ : ಬರೆದೆಯ್ದಣ ಲೆಕ್ಕಮನಾದರದಿಂ 


ಗುರುಲಘುವಿಭೇದಮಂ ಭಾವಿಸು ನೀಂ ಗುರು ಮುಂತೆ ಕೊಂಕಿ:ತೋಜುವ ಬರೆ ಪಿಂತಣ 
ಸಯ್ತ (ಪಾಕಾಂ. ಸೈತ]ನಪ್ಪ ಬರೆ ಲಘು (ಛಂದೋಂಬು. ೧-೩೩). ಸೈತನೆ : ಸೈತನೆ ಚೆಂಬೊನ್ನ 
ರಥಂ ಜವಂ ಮಿಗುವಿನಂ ಪೋಗುತ್ತಿರಲ್‌ (ನಳಚಂ. ೬೮೮). ಸಯ್ತು + - ಅನೆ] 


ಸಯ್ತಿಡು ೮೩೬೯ ಸಯ್ತುವರಿಯಿಸು 


ಸಯ್ತಿಡು, ಸೈತಿಡು (ಕ್ರಿ). ೧. ಓರಣವಾಗಿ ಇರಿಸು ; ಒಪ್ಪವಾಗಿ ಇಡು : ಅಡಕಿಲ| | ಸಯ್ತ್ತು, ಸಯ್ತೆ ಸೈತು, (ನಾ). ೧. ವಕ್ರತೆಯಿಲ್ಲದುದು ; ನೇರವಾದುದು : 


ಮಡಕೆಗಳಂ ಸಯ್ತಿಡಲಟ್‌ವುವೆ ನಾಯ್ಗಳೊಡೆವುವು (ಧರ್ಮಾಮೃ. ೧-೪೮) ; 
ಪೀನಪಯೋಧರೆಯರ್‌ ಶೈಳತನೂಜೆಗೆ ವರರತ್ನದ ದಂಡೆದೊಂಡಿಲಂ ಸಯ್ತಿಟ್ಟರ್‌ 
(ಗಂಕ. ೧೦-೪೪). ೨. ಸಮಾಧಾನಗೊಳಿಸು; ಸಂತೈಸು : ಕಾಯಕವ ಚರಿಸುತ್ತ 
ಮಾನಸವ ಸಯ್ತುಡುತ . . . ಆಯುವನು ಸಾಗಿಸೆಲೊ (ಮಂಕುಕ. ೭೬೬). ಸೈತಿಡು : 
೧. ಅಂತು ಸಂಕ್ರಂದನಂ . . . ಸ್ವಕೀಯ ಪಾಣಿಪಲ್ಲವಂಗಳಿನೆತ್ತಿ ನೆತ್ತಿಯೊಳ್‌ ಸೈತಿಟ್ಟು 
ಕೊಂಡು (ವರ್ಧಮಾ. ೧೨-೧೧ ವ) ; ಪರಸ್ಮಲದ ಲಿಂಗಮಂ ಕರಸ್ಥಲದೊಳು ಸೈತಿಟ್ಟು 
(ಶೂನ್ಮಸಂ. ೨೨-೧೨). ೨. ಕಂಪಿಸುವ ಭಕ್ತನಂ ಸೈತಿಡುತೆ (ಸೇದಿರ. ದೇ. ೬೫-೧); 
ಅನುವಣಿತು ನಾಮೆರ್ದೆಯ ಸೈತಿಟ್ಟೊಡಕ್ಕುಂ (ಬದ್ಗಪ್ರ. ೨೧-೪). ೩. ಅಂಕೆಯಲ್ಲಿಡು; 
ನಿಗ್ರಹಿಸು: ಮನಸಂ ಸೈತಿಟ್ಟು ಬಾಯ್ಬಾಸೆಯಿಂ ಬಂದಂಬಿಟ್ಟು ವಿಮೋಹಮಂ 
ಬಿಸುಟು (ಧರ್ಮಾಮೃ. ೪-೮೨); ನಿದ್ರೆತಿಳಿದೆದ್ದು ಸಾಲ್ಲೊಂಡ ಪುಳಕಂಗಳಂ 
ಸಂತೈೆಸಿಕೊಂಡಾನಂದಾಶ್ರುಗಳಂ ಮುಂದುಗೊಳಿಸಿ ಸಂತಸಮಂ ಸೈತಿಟ್ಟು ಪರಿಕಿಸಿ ನೋಡಿ 
(ಬಹರ. ೪-೫೯). [ಸಯ್ತ್ನು + ಇಡು 

ಸಯ್ತಿರ್‌, ಸೈತಿರ್‌, ಸೈತಿರು (ಕ್ರಿ). ೧. ಸುಮ್ಮನಿರು ; ಮೌನವಾಗಿರು : (9). 
ಪಿ. ನೆಮ್ಮದಿಯಿಂದಿರು; ಸಮಾಧಾನವಾಗಿರು : ನರರರೆಬರ್‌ ಷೈರಾಗ್ಯಂ 
ದೊರೆಕೊಂಡೊಡೆ ತೊಟ್‌ವೆವೆಂಬರನ್ನೆವರಂ ಸಯ್ತುರಲೀಯದಂತಕಂ ಗೋಣ್ಮುರಿ 
ಗೊಂಡೆಟ*ದೊಯ್ತೊಡಡ್ಡ ಬರ್ಪರುಮೊಳರೆ (ಅಜಪು. ೨-೮೫) ; ಇನನೆನ್ನಾಸೆಯ 
ನೊಲ್ಲದೀಗಳ್‌ . . . ಎನ್ನ ಪಕ್ಕದೊಳಗಿರ್ದುಂ ಸಯ್ತಿರಂ (ಪುಷ್ಪಪ. 6-೯೯). ಸೈತಿರ್‌ : 
೧. ಆ ದುಶ್ಕಾಸನೋರಸ್ಥಳೋಷ್ಣಸೃತಾಸೃಗ್ಹಲಪಾನಮಂ ಬಯಸಿ ಬಾಯ್‌ ತೇರೈಸೆ 
ಸೈತಿರ್ಪೆ[ಪಾಲಾಂ. ರಿಪ್ಪೆ]ನೇ (ಪಂಪಧಾ. ೭-೫೮) :ನೀಂ ಪುರಮಂ ಬೇಗಂ ಪುಗಲ್‌ ಪೋದೊಡೆ 
ತಲೆ ಪೊಟ್‌ಯೇ ನಿನ್ನ ಮೆಯ್ಗಕ್ಕಟಾ ಸೈತಿರು ನೀನಾರ್ಗೆ (ಚಂದ್ರಪು. ೫-೧೦೭); ಬಂದೊಡೆ 
ನೋಡೆ ಬಾರದೊಡೆ ದೂದವಿಯಟ್ಟುವೆ ಸೈತಿರೆ ಸುರ್ಕಿ ಸುಯ್ವೆ 
(ರಾಜಶೇ. ೧೧-೧೨೫). ೨.. ಪರಮಾಚಾರ್ಯರವೋಲ್‌ ಸೈತಿರಲಟ್‌ಯರ್‌ ಕನ್ನಡಕ್ಕೆ 
ನಾಡವರೋಜರ್‌ (ಕಎರಾ. ೧-೪೨) ; ಪುರಜನಮುಮಾಪ್ತಜನಮುಂ 
ಅಗಲದೊಂದೆಡೆಯೊಳ್‌ ಸೈತಿರಲಕ್ಕುಂ (ಪಂರಾಮಾ. ೧೨-೬೨) ; ತಪದುಬ್ಬೆಗದುದ್‌ಭ್ರಮೆ 
ನೆತ್ತಿವತ್ತೆ ಸೈತಿರದೆ ಮರುಳ್ತನಂದಳೆದಿದಿರ್ಚಿದೆಂ (ಶಬಶಂ. ೪-೧೧೧). ಸೈತಿರು : ೧. 
ಸೈತಿರು ಕಿವಿಗಳ್ಲೆ ಕರ್ಣಪೂರಮನಿಡುವೆಂ (ಶಮದ. ೧೧೩ ಪ್ರಯೋ) ; ಕಿನ್ನರಯ್ಮನು ' 
ಭಾಳನೇತ್ರಪ್ರತಿಮನಾತನು ಬಾಲಕನೆ ಸೈತಿರ್ದವನನಂತೆಯ್ದಿ ಕೊಲುವುದಕೆ 
(ಬಸಪು. ೨೮-೩೫). [ಸಯ್ತ್ತು + ಇರ್‌) | 


ಒರ್ವಂ ಕುಂಟವೆರಲಾತಂ ತನ್ನ ಬೆರಲುಂ ಸಯ್ತಾದೊಡೆ ಕೃತಾಂಜಲಿಯಾದಂ 
(ಚಾವುಪು. ೭೭). ೨. ದಿಟ; ನಿಜ; ಸತ್ಮ : ಸಯ್ತಾಯ್ತಜ್ಜನ ಮಾತು 
(ಪಂಪಭಾ. ೧೧-೫೨). ೩. ಸುಲಭ ; ಸರಾಗ : ನಿಲ್ತೋಳಂ ಬರ್ಪುದು ಸಯ್ತಲ್ತೂರುಂ 
ದೂರಮೋಡಲಾಲ್‌ರ್‌ (ಕವಿರಾ. ೧-೬೩) ; ಬಲ್ದಾಳ್ಗೆ ಬಟ್ಟೆ ಸಯ್ತೆಂದೆಲ್ಲಿಲ್ಲದಸಿತ 
ಮತಂಗಳಂ ಪುಸಿವುದಿದಂ ಸಲ್ಲೆಮ್ಮೊಳೆಂದು ಬಾರಿಸಬಲ್ಲರೆ ಪೇಟ್‌ ಜೈನದ 
ವರ್ಗಳಲ್ಲದದೆಂತುಂ (ಸಮಪ. ೧೧-೧೫೩). ೪. ಲೇಸು ; ಒಳ್ಳಿತು : ಸೈತಾಗಿ ಒಪ್ಪುವ 
ಕುಮಾರಂಗೆ ಮಂಗಳಾರತಿಯೆತ್ತಿ (ನಂದರ. ೩-೪೦) ; ಸಯ್ತಾಗಲೆಡೆಮಾಡಿ ಬೋನಂಗಳಂ 
(ತಿರುರ. ದೇ. ೭-೧೩). ೫. ಸಮಾಧಾನ ; ತಾಳ್ಮೆ : "ಸಯ್ತಿಡು' ಪರಾ. ಸಯ್ತ : 
೫. "ಸಯ್ಕೆಗಿಡು' ಪರಾ. ಸೈತ್ತು: ೧. ''ಸೈತೆನೆ ನೇರ್ಪುಂ'' (3ಎಕಂ. ೧೭೬). 
೨. ವಿಲಸತ್‌ ಸ್ವಪ್ನಾದಿಗಳ್‌ ಸೈತಕ್ಕು (ಕಮಮಾ. --" ೨. ೬. ಸರಿ ; ಸಮರ್ಪಕ : ಆ 
ಕ್ರಿಯೆ ಸಾರ್ದಿರೆ ಪತ್ತಿ ಮುಂದೆ ಸೈತ[ಪಾಶಾಂ. ಸಯ ಕು: (ಕಎರಾ. ೧-೧೧೭); ನರೇಂದ್ರನ 
ಚಿತ್ತವೃತ್ತಿಗದು ಸೈತಲ್ಲ (ಕುಸುಮಾ. ೮-೧೦೩ 

ಸಯ್ತುಮಾಡು, ಸೈತುಮಾಡು ಎ ಸರಿಪಡಿಸು; ನೇರ್ಪುಗೊಳಿಸು: 
ಚಿನ್ನಪೂಗಳನವಯವದೊಳೆ ಸಯ್ತುಮಾಡುವ ಕೆಯ್ತಮುಮಂ (ಆದಿಪು ೪೯ ವ) ; 
ಸಡಿಲ್ಲುಡುಗೆಯ ಸೈತುಮಾಡಿ (ಚಿಬಪ. ೯-೧೬). [೮ ಸಯ್‌] 


ಸಯ್ತು ., ಸೈತ್ತು (ಅ). ೧. ನೇರವಾಗಿ ; ಸೀದಾ ; ನೆಟ್ಟಗೆ : ತದ್ಗಿರಿಂದ್ರಮಧ್ಮಮ 


ಕೂಟದಿಂದಂ ಸಯ್ತು ತೆಂಕಮೊಗದೆ ಬಂದು (ಆದಿಪು. ೧೩-೬೯ ವ) ; ಕಪ್ಪೆಯಿಂ ಸಯ್ತು 
ಬಡೆಗ ಲಖ್ನೆಯನ ಕಟ್ಟೆ (ಮೈಅರಿ. ೧೯೩೫, ೪೯೯೮ ; 1೦ನೆಯ ಶತ);ಮನೆಂ ಭ್ರೂಮಧ್ಮದೊಳ್‌ 
ಸಯ್ತು ತಳ್ತಿರೆ (ಪುಷ್ಪಪು. ೧೪-೩೧). ೨. ಸರಿಯಾಗಿ; ಸಮರ್ಪಕವಾಗಿ: 
ಅರ್ಧಗಪ್ಪಡಮಂ ಬಿಸುಟ್ಟು ಪಯಂ ಸಯ್ತುಟ್ಟುಕೊಂಡಿರಿಂ (ವಡ್ನಾರಾ. ೯೩-೧೬) ; 
ಪುರುಷ್ತೀವಾಚಕಮಾಗಿರೆಯುಂ ಮತ್ತಲ್ಲಿ ಸರ್ವನಾಮಂ ಸಯ್ತೊಂದಿರೆಯುಮಿರರ್‌ 
ದಿರ್‌ ಎರ್‌ ಕಳ್‌ ದೊರೆಕೊಂಡನುಸರಿಸುಗುಂ (ಕಾವ್ಮಾವ. ೯೨). ೩. ಚೆನ್ನಾಗಿ; 
ಲೇಸಾಗಿ : ಮಾತಿನೊಳುದಾರತೆವೆತ್ತಿರೆ ಸಯ್ತು ಪೇಬ್ವುದಿಂಪೆನಿಸೆ ಕವೀಶ್ವರಂ (ಪುಷ್ಪಣ. 
೧-೩೯) ; ಕೆಯ್ತುಂಬಿದಪರಂಜಿಪೂಗಳನಡಿಗಳ್ಗೆ ಸಯ್ತು ಪುಷ್ಟಾಂಜಲಿಮಾಡಿ (ಭರಚ. 
೬೭-೪೨). ೪. ಸುಮ್ಮನೆ ; ಮೌನವಾಗಿ : ಈ ಪೊಸಪೊಬ್ಟಲಸಗೊಳಾದ ಕಿರ್ಚು 


- ಕೌರವರ್ಗಿದು ನಾಡೆಯುಂ ತಿಣುಕನಾಗಿಸದೇಗಳ ಸಯ್ತು ಪೋಕುಮೇ (ಪಂಪಭಾ. ೨-೮೬); 


ಪೊಜಮಾಣದೆ ಸಯ್ತೆ ಪೋಕುಮಾ ಪರಸ್ಕೆನ್ಮಂ (ಶಮದ. ೨೪೩ ಪ್ರಯೋ). ಸತ್ತು : ೧. 
ಉರಗನ ಪುತ್ತುವರಂ ಸೈತಿರೆ ಸಾಲಿಟ್ಟಂತೆ ಮಾಂಸಖಂಡಮನಿಡೆ ಮುಂಗುರಿಗಳ್‌ . . . 


ಸಯ್ತಿರಿಸು, ಸೈತಿರಿಸು (ಕ್ರಿ). ೧. ಸಂತೋಷಪಡಿಸು ; ಹರ್ಷಗೊಳಿಸು : ಬರಿಸಿ 30 ಉರಗನುಮಂ ತಿಂಗು೦ (ಪಂಚತಂ. ಅ. ೧೨೮-೨೪೯) ; ಆ ವೀರಾಂಬಿಕೆಗಿಂದ್ರನ 
ಕ್ಷಿತಿಪತಿಯಂ ಸಯ್ತಿರಿಸಿ ಪ್ರಿಯಕುಶಲವಾರ್ತೆಯಂ ಬೆಸಗೊಂಡು (ಕವಿರಾ. ೨-೭). ದೇವಿಯುಮೆರ್ದೆಯೆಜಕದಿಂದಮೆಜಗಿದಳಂತರ್ಭಾವಿತನಿಧಿಗವನೀವಧುಗಾ ವಿಸ್ಮ ತ 
೨. ಸಂತೈಸು ; ಸಮಾಧಾನಗೊಳಿಸು : ಅವರ ಸಯ್ತುರಿಸೆ ದೊಡ್ಡನೇ ಮಾತಾಡೆ ದೀಪವರ್ತಿ ಸೈತೆಐಗುವವೋಲ್‌ (ವರ್ಧಮಾ. ೧೧-೬೧). ೨. ಉರ್ವರೇಶನಂ ಮೆಲ್ಲನೆ 
ಸತ್ತು ಬದುಕಿದರವರ್‌ ಮಗನಿರವ ನೋಡಿ (ಕಾಲೂರ. ೧೦೩-೨೦೮). ಸೈತಿರಿಸು : ೧. ಸೈತು ಕುಳ್ಳಿರಿಸಿ (ದಶಕು. ೬-೧೦೭); ನೃಪನಂ ಭೋಂಕನೆ ಕಂಡು ಕಾಂತೆ ಕುಚದೊಳ್‌ 
ಸಂದ ಪನ್ನಿಚ್ಛಾಸಿರೊಡೆಯರಂ ಸೈತಿರಿಸಿ ನಡುವೆ ಸಂಗಮದೇವರರ್ಚನೆಗೆ ತಾನಿರ್ದು ಸಂವ್ಕಾನಮಂ ಸೈತು ಸಾರ್ಚಿ (ನಳಚಂ. ೨೭೬೩). ಓ. ಸೋರ್ಮುಡಿಯಂ ಸೈತೊತ್ತುತುಂ 
(ಬಸರ. ೯-೧೮೮). ೩. ನೇರ್ಪಡಿಸು; ತಿದ್ದು : ಕರುಳ್ಗಳಂ ಸರಿಸು ಸ್ಟೇದಮನೊರಸು |೩5| ... ಮೆಲ್ಲಡಿಗೆಂಪಿಂ ಧಾತ್ರಿಯಂ ಚಿತ್ರಿಸುತುಮಸತಿಯರ್‌ ಪೋದರ್‌ (ಕುಸುಮಾ. ೪-೩೪); 
ಹಾರಮಂ ಸೈತಿರಿಸು (ಚಿಬಪು. ೧೦-೩೦). ೪. ಒಪ್ಪವಾಗಿಡು ; ಓರಣವಾಗಿಡು : ಎಲ್ಲಾ ಕಾರ್ಯವಂ ಸೈತೆಸಗಿದನವಂ (ದಶಕು. ೮-೨೪೦). ೪, ಜಾನಪದಾಂಗನಾಜನದ 
ಸಂಪಗೆಯ ಕುಸುಮಮಂ ತಂದು ಸೈತಿರಿಸೆಂಬ ಕಂಪುಳ್ಳ ಸೇವಂತಿಯಂ ತಂದು ಗಾಡಿಗೆ ಸೋಲ್ತಳಿನೀ ನಿನಾದಮಂ ಜಾನಿಸಿ ಕೇಳ್ದು . . . ಪಧಿಕರ್‌ ಮಜೆದಿಲ್ಲೆನಲ್‌ 
ತುಜುಗೆಂಬ (ಬಸರ. ೭-೩೯) ; ಬೂದಿಯನೊಂದುಪಾತ್ರೆಯೊಳು ಸೈಶಿರಿಸಿ (ವೀಕೈಖು. ಪರಿಮ್ಲಾನತೆ ಸೈತು ಬಟ್ಟೆನಡೆಯಲ್ಪಡೆಯರ್‌ ವಿಷಯಾಂತರಾಳದೊಳ್‌ (ಮಲ್ಲಿಪು ೨-೨೮); 
೩-೧೧-೨೦) ; ಕಾಟಕೋಟನೆನಿಪೊರ್ವಂ ಗೊಲ್ಲನೇಳ್ತಂದು ಸಾದರಮೆಂದಾಡಿನ ರಾಗರಸ ಮಿಗಲು ಸಭೆ ತಲೆದೂಗಲು ತಾ ನುಡಿಯಬಲ್ಲೊಡದ ನುಡಿಯಿನಿಸೊಂದಾಗದಿರೆ 
ಪಿಳ್ಳೆಯಂ ಮಿಸುಪ ಲಿಂಗಂ ತಾನಿದಿಂತೆಂದು ಸೈತಿರಿಸುತ್ತಂ. .. ಕೂರ್ತೊಪ್ಪತಿರ್ಪನ್ನೆಗಂ | 4 ಸೈತು ಮಾಗಿಯ ಕೋಗಿಲೆಯಂತಿಹುದು ನೋಡು (ನೀತಸಾ. ೧೨೫). [ಆ ಸಯ್ತು ] 
(ವೃಷನಿ. ೬-೧೫). ೫. ನಿಗ್ರಹಿಸು; ಅಂಕೆಗೆ ತರು : ವರಮೂರ್ತಿಯಂ ಕಂಡು ಹಿಗ್ಗಿ | |ಸಯ್ತುನುಡಿ (ನಾ). ನೇರವಾದ ಮಾತು ; ಸಹಜವಾದ ಮಾತು : ಸಯ್ತುನುಡಿಯು 
ಹಾರೈಸಿ ಸೈತಿರಿಸಲಟ್‌ಯದೆ ಕುಣಿದು ಕುಕಿಲಿಜೌದು ಕುಂಬಿಕ್ಕಿ ಚರಣದಲಿ ಬಿದ್ದ ಬಾಲಕನ ವಕ್ರವಾದರೆ, ಕೊಂಕಾದರೆ ಸೌಂದರ್ಯ ಹೆಚ್ಚಾಗುವುದು (ಸಾಹಿವಿ. ೭೮). 
ತೊದಳಂತುವಂ . . . ಕಂಡು ಬೆಅಗಾದರಾ ಪುಣ್ಮದಂಪತಿಗಳು (ಸಿದ್ಧರಾ. ೨-೭೦). [ಸಯ್ತು + ನುಡ್ಮಿ) 
೬. ವ್ಯವಸ್ಥೆಗೊಳಿಸು ; ಅಣಿಮಾಡು : ಬಲವ ಸೈತಿರಿಸಿದನು ತನ್ನಯ | |ಸಯ್ತುವರಿಯಿಸು (ಕ್ರಿ). ನೇರವಾಗಿ ಓಡಿಸು, - ಹರಿಯಿಸು : ರಥಮಂ ನಳನ 
ಕೆಲಬಲದಲಿಹ ಮದನ ಸಾತ್ಮಕಿ ಹಲನ . .. ಜಲರುಹಾಕ್ಷನು ನಿಲಿಸಿ (ಕೋಗಯ. ೨೨-೩). | ಆ ವರೂಥಕ್ಕೆ ಸಯ್ತು [ಪಾಠಾಂ. ಸೈತು] ವರಿಯಿಸಿ (ಪಂರಾಮಾ.. ೧೩-೮೫). 


[ಸಯ್ತಿರ್‌ + - ಇಸ್ಟು) 


[ಸಯ್ಲು 4 ಪರಿಯಿಸು] 


ಸಯೆ 


ಆಡಿ 


ಸಯ್ತೆ "ಸಯ್ತು' ನೋ. | 

ಸಯ್ತೆಗಿಡು (ಕ್ರಿ). ಸಮಾಧಾನವಿಲ್ಲದಿರು; ತಾಳ್ಮೆಗೆಡು: ಅವರ ಕುಟಿಲೋ 
ಪಾಯಗಳ ವಕ್ರನೀತಿಯ ಅವಸರವು, ಸಯ್ತೆಗಿಡದ ತಡವರಿಯದ ಸನ್ವರ್ಫೋಪಾಸನವು 
. * . ಓರೊರ್ಮೆ ನನಗೇ ಅಳರನುಂಟುಮಾಡಿ ಕಲುಂಬಿತು (ಬೆಟ್ಟಅ. ೨೧೨-೨೧). 

[ಸಯ್ತೆ (< ಸಯ್ತು ) * ಕಿಡು (< ಕೆಡು,) 

ಸಯ್ತೆಣಿಸು (ಕ್ರಿ). ಚೆನ್ನಾಗಿ ಗಮನಿಸು : ಗುಣಜಾತ್ಕಾದಿಗಳೊಳಗನುಗುಣಮಾಗಿರೆ 
ಪೇಟದವಅ ಎಕಳತೆಯಂ ಸಯ್ತೆಣಿಸಿ ವಿಶೇಷಮನಲ್‌ಪುವ ಗಣನೆ ವಿಶೇಷಾನುಭಾವ 
ಸದಳಂಕಾರಂ (ಕಎರಾ. ೩-೧೨೦). [ಸಯ್ತ್ತು *- ಎಣಿಸು] | 

ಸಯ್ದಂ, "ಸಯ್ಮ್‌' ಪರಾ. | 


೮೩೭೦ 


5 | 


ಸರ್‌ 


ಸಯ್ಯನೆ (ಅ). ಸರಿಯಾಗಿ ; ಸಮರ್ಪಕವಾಗಿ : ಮೈಯ ಸುಖಕೆ ಮರುಳಾಗಿ 


ತಮ್ಮಾತ್ಮನ ಸಯ್ಮನಅೌಯದೆ ಭೋಗಿಪುದು ಉಯ್ಮ ಕೈವಿಡಿದು ತಂಡುಲವ 
ಬಿಸುಟ ಮರುಳಯ್ಕರ ಮಾರ್ಗವೇನಲ್ತೆ (ಭರಚ. ೫-೮೧): (ಸಯ್ಮ್‌ + - ಅನೆ) 


| ಸಯ್ಯಮಿ (ನಾ). ಇಂದ್ರಿಯಗಳ ವಿಷಯದಲ್ಲಿ ಸಂಯಮವುಳ್ಳವನು ; ಮುನಿ: 


ಬೋಧಿ ಕೂಡಿದಾ ಸಯ್ಕಮಿಗೆಲ್ಲಿ ಕಾಂಕ್ಟೆ (ಅಪಶ. ೯೭) ; ಸಯ್ಯಮಿ ತಾನೆ ಸಾಹಸಿ ತಾನೆ 
ಧ್ಕಾನದಿ ಕೊಯ್ಮನೆ ಕರ್ಮದ ಬೇರ (ಭರಚ. ೬೦-೬೫). [ಆ ಸಂ. ಸಂಯಮಿನ್‌) 


ಸಯ್‌ (ಕ್ರಿ). ಸಮರ್ಪಕವಾಗಿ ತಿಳಿ ; ಸರಿಯಾಗಿ ಗ್ರಹಿಸು : ಸಯ್ಮಲ್‌ದುತ್ತಮ 


[) 
ರೋದಿಕೊಳಲು ತಪ್ಪ ಕೈಯೊಳುದಯರಾಗದೊಡನೆ ಮೆಯ್ಕೊಳಿದ್ದಾತ್ಮಕಲೆಯ 


ಹಾಡುತಿರೆ ಕೇಳುತೊಯ್ಯನೆಯ್ದಿದನಾತ್ಮರಸಿಕ (ಭರಚ. ೨೩-೬). [ಸಯ್ಮ್‌ * ಆಲ್‌) 


ಸಯ್ದಂ (ಅ). ೧. ಸರಿಯಾಗಿ : ಸಯ್ದಮೆ ಮೂವತ್ತಿರ್ಪತ್ತಯ್ದುಂ ಪದಿನಯ್ದು | 10 ಸಯ್ಯುಗ (ನಾ). ಕಾಳಗ ; ಯುದ್ಧ : ವಾನರರು ತನತನಗೆ ಮರಮರಡಿಗಳ ಪಿಡಿದು 


ಪತ್ತು ಮೂಲಲ್ಲಿಂತ್ರಯ್ದೂನಮೊಂದು ಲಕ್ಕೆಯಮೆಯ್ದೆ ಬಲ್‌ಕೈಣೆಪೊಡವಅ ನರಕ | 
ಬಿಲಂಗಳ್‌ (ಪಾರ್ಶ್ವಪು ೬-೭೩). ೨. ಚೆನ್ನಾಗಿ ; ಸುಖವಾಗಿ : ಸೆಸರ್‌ಸಳಿಲ್ಲವನ್ನ | ಸ 
ಮೆಚ್ಚಿದಂತೆ ಸಯ್ದುಂ ಬಾಟ್ಟ್‌ಂ (ವಡ್ಡಾರಾ. ೧೬೬-೬).  (£ಸಯ್ದು] ಸ 

ಸಯ್ದವಂ "ಸಯ್ಮ್‌' ಪರಾ. 

ಸಯ್ಸು, ಸೈಪು (ನಾ). ೧. ಪುಣ್ಮ ; ಸುಕೃತ : ತೋಳಂ ಸಡಿಲಿಸದಾ ಪ್ರಾಣವಲ್ಲಬ (ರ್‌) 
ಪ್ರಾಣಮನಂದೊಡಗಳೆದರೋಪರೋಪರೊಳೊಡಸಾಯಲ್‌ ಪಡೆದರಿನ್ನವುಂ ಸಯ್ಬೊಳವೇ | | 
(ಪಂಪಧಾ. ೫-೯೩) ; ಇಂದು ಪಿಂಗಿದುವೆಮ್ಮ ಪೀಡೆಗಳಿಂದು ಸಾರ್ದುವು ಸಯ್ರು | 
(ಕಾವ್ಮಾಮ ೩೬೫). ೨. ಅದೃಷ್ಟ ; ಸೌಭಾಗ್ಯ : ಮುಂ ಸರಸ್ವತಿಯಂ ಸಾಧಿಸೆ ಸಂದ 
ಸಯ್ದು ಸವಣಂಗಕ್ಕುಂ ಪೆಬಂಗಕ್ಕುಮೇ (ಶಾಂತಿಪು ೧-೮). ೩. ಒಳ್ಳೆಯದು ; ಲೇಸು : 
ಸಯಾದುದೀ ಕಾರ್ಯವೇಂ ಬಗೆಯಲ್‌ ಬೇಡಿದಕಾಡೊಳಾಯ್ತು ಮಲ 
(ನೇಮಿಪು. ೧೧-೬೩) ; ಸಯ್ಬು ನೀನ್‌ ಬಂದುದು (ಅಶ್ವತ್ತಾ. ೫-೭೯). ೪. ಹಿತವಾದುದು; | 
ಶ್ರೇಯಸ್ಕರವಾದುದು : ಅಭಯರುಚಿಕುಮಾರಂ ಮಾರಿದತ್ತಂಗೆ ಹಿಂಸಾರಭಸಮತಿಗೆ | | 
ಸಯ್ಬಂ (ಪಾಠಾಂ. ಸೈಪಂ] ಪೇಟ್ಡು ಧರ್ಮಕ್ಕೆ ತಂದು (ಯಶೋಜ. ೧-೭೨). ೫. ಒಳ್ಳೆಯ 
ಕೆಲಸ ; ಸತ್ಕಾರ್ಯ : ಆಶಿಸದೆ ಸಂಕಲ್ಪಯತ್ನಗಳನಿನಿತುಮಂ ಸಾಜವಾಗಲಿ ಸಯ | 
(ಮಂಜ. ೭೧೨). ೬. ಸಮೃದ್ಧಿಯ ನೆಲೆ,- ಆವಾಸಸ್ಥಾನ : ಜಸದ ಸಯ್ದು 
ನೆಗಳ್ತೆಯ ಲೋಕದೇಳ್ಲೆಯೌನ್ನತ್ಯದ ಗೊತ್ತೆನುತ್ತೆ ಧರೆ ಬಣ್ನಿಪುದೀ ಕಲಿದೇವಸೆಟ್ಟಿಯಂ 
(ಹಾ ಐ(-,೨೯೬-೩೮; 1176). ಸೈಪು : ೧. ಆನೆರೆಯೆ ಕೇಳ್ದನಿಳಾಧರ ನೀನದರ್ಕೆ ಮಾತೆರ 
ಡಣಮಾಡಲಾಗದಿದು ಸೈಪಿನೊಳಲ್ಲದೆ ಕೂಡಿ ಬರ್ಕುಮೇ (ಪಂಪಭಾ. ೫-೭೩); ದೊರೆಗಳೆಲ್ಲರ 
ತೊಆ”*ದೊಬ್ಬನೊತ್ತಿಲಿ ನಿಂದಳರರೆ ನೋಡವನ ಸೈಪೆಂತೊ (ಭರಚ. ೫೫-೯೮). 


i 


15 


ಸಯ್ಯುಗಕ್ಕನುವಾಗಿ ಬಿನ್ನಪಂಗೈದರ್‌ (ವೆಂಕಾರಾ. ೬-೫-೩). [ಆ ಸಂ. ಸಂಯುಗ] 


ಯ್ವರಿ, ಸೈವರಿ (ಕ್ರಿ). ನೇರವಾಗಿ ಸಾಗು ; ಮುಂದಕ್ಕೆ ಹೋಗು : ಸರಳಿಸುವೇಣ 


ನೋಡುವ ಮೊಲಂ . . . ಪಾಠಾ ಸಯ್ವರಿವ ಖಗಾಳಿಯೊಪ್ಪೆ ಪಿರಿದಾದುದು ಬೇಂಟೆಯ 
ವಾದ್ಮದಬ್ಬರಂ (ಶಬಶಂ. ೩-೪೮). ಸೈವರಿ : ಹರಿಣವನಿಕ್ಕಿದರು ನಾರಾಚದಲಿ ಸೈವರಿದು 
ಸೈರಿಭನ ಸೊಕ್ಕಿದರು ಸುರಗಿಯಲಿ (ಕುವ್ಮಾಅ. ೧೩-೨೬) ; ಅಟವೀಸಂಗದಲಿ ಸೈವರಿದು 
ಸೈರಣೆಗುಂದಿದನು ರಾಮ (ತೊರರಾ. ೩-೮-೬೮) ; ಮೇಘನಾದನ ವಿಭಾಡಿಸಿ ಚತುರ್ಬಲಂ 
ಕವಿಯೆ ಲೆಕ್ಕಿಸದವಂ ಸೈವರಿದನಾಗಸದೊಳು (ಜೈಮಿಭಾ. ೪-೧೪). (ಸಯ್‌, ೬ ಪರ್ಮಿ) 


ಸಯ್ವಳಿ, ಸೈವಳಿ (ನಾ). ೧. ಒಳ್ಳೆಯ ದಾರಿ ; ಸನ್ಮಾರ್ಗ : ಬಲ್ಲಾಳಂ ಸಯ್ಬಳಿಯ 


ನಡದು ಲೋಗರ ಬಾಯ್ವಾಯೊಳು ಬರ್ಪೃ ಕೀರ್ಶ್ರಿವನಿತೆಗೆ ಕೂರ್ಪಂ 
(ಎಕ. ೩1. ಚಿತ್ರದು. ೭೯-೨೦ ; 1214 7). ಸೈವಳಿ : ೨. ನೇರವಾದ ಮಾರ್ಗ, - 
ಹಾದಿ : ಹಮವದ್ಗಿರಿಯ ದಕ್ಷಿಣವಿಜಯಾರ್ಧಶಿಖರಿಶೈಲದುತ್ತರವಿಜಯಾರ್ಧದಿಗ್ದೆಸೆಯ 
ಸೈವಳಿಯೊಳ್‌ (ತತ್ತ ಪ್ರ. ೧೪೮) ; ಕಳನೊಳುದಕದ ಸೈವಳೆ £೪3 ಯ ಸೆಲೆಯಟ್‌ದು 
ಚೌಕಕೆ ಸೀಳಿದನು ನೆಲನ (ಕುವ್ಮಾದ್ರೋ. ೧೦-೨೮) ; ಸಮರದ ಸೈವಳಿಯಲೇ ಸಾವುದೇ 
ಕರ್ತವ್ಯ (ತೊರರಾ. ೬-೨೬-೧೨). [ಸಯ್ಮ್‌ + ಬಳ್ಳಿ (ಆ ಬಟ್ಸ್‌ )) 


25| ಸಯ್ವೆರಗು "ಸಯ್ವೆಅಗು' ನೋ. 
ಸಯ್ವೆಅಗು, ಸಯ್ವೆರಗು, ಸೈವೆರಗು, ಸೈವೆಅಗು (ನಾ). ೧. ಅತಿಯಾದ 


ನಿಶ್ಚಲತೆ, - ಸ್ಥಿರತೆ : ಕಣ್ಣೆಚೆಯದ ನಿದ್ರಿಸದ ಬೆರೆಯದಗಲದ ಕಣ್ಣಂ ಪೊಅಸೂಸ 
ದೊಳಗಿರದ ಸಯ್ವೆಅಗಿನ ಸಮರಸದ ಭಾವಮೇಂ ರಂಜಿಸಿತೋ (ಶಬಶಂ. ೨-೧೦೪). 
ಸಯ್ವೆರಗು : ೨. ಅಧಿಕವಾದ ಹೆದರಿಕೆ, - ಗಾಬರಿ : ಸಯ್ವೆರಗಿನಿಂ ಬೋಳನೆಳೆದು 


೨. ಸುಯೋಧನಂಗೆ ಸೈಪು ಬರ್ಪಂತೆಯುಂ . . . ಸಂಕರ್ಷಣಂ ಜಂಗಮಹಿಮಾಚಲಮೆ ಹ ಕಯ್‌ಸುಗಿದಂ (ಕಾಲೂರ ೧೩೦-೨೭೮). ಸೈವೆರಗು: ೩. ಅತಿಯಾದ ತಳಮಳ : 
ಬರ್ಪಂತೆಯುಂ ಬಂದು (ಗದಾಯು. ೭-೫೬ ವ) ; ಪ್ರತ್ಕುಪಕಾರಮಂ ನಿಮಗೆ ಮಾಡುವ | 1 ಎರಹದಲಿ ಕಂಗೆಟ್ಟು ಸೈವೆರಗಾಗಿ ನಿಂದು (ಸೌಂದಕಾ. ೩-೯೬). ಸೈವೆಆಗು : ೩. ಶೈವ 
ಸೈಪೆನಗಿಲ್ಲ (ಪುಷ್ಪಪು. ೬-೩೩) ; ಚಂಡಭಂಡನಕೆಂದರಿರಾಜರೊಳೆತ್ತಿ ನಡೆವ ಗಂಡುಗಲಿಯಂ | ಸೈವೆಅಗಾದ ಪಾಶುಪತಿ ಪಥವಣೌಯ (ಚನ್ನವ. ಕ. ೨೫೧-೫೪೫) ;ನೊಂದಳಕಟಾ ಸತಿಯೆನುತ 
ಕುಳ್ಳಿರಿಸಿ ಕೊಂಡುಯ್ವ ಸೈಪುಳ್ಳಂಗೆ ನಿನಗಿಂದು ಪೆಣ್ಣಂ ಪೆಣ್ಣೊಲೆಗೆಂತಂತು ವನಕೆ | ಮನನೊಂದು ಸೈವೆಜಗಾಗಿ ಖತಿಯಲಿ ಕಂದಿ . . . ಮೆಲ್ಲನೆ ಬಾಗಿ ನೋಡಿದನಂದು 
ಕೊಂಡುಯ್ಬುದಾಯ್ತೇ? (ರಾಮುಶ್ವ. ೨೯-೧). ೭. ಆಧಿಕ್ಕ ; ಅತಿಶಯ : ಕವಿವ ಕುರುಳ ರಾಜಾಲಯದ ಮುಂದಣ ಮರನನಾ ಭೀಮ (ಶಕುವ್ಕಾವಿ ೩-೨೧). ೪. ಅತ್ಕಾಶ್ಚರ್ಯ : 
ಕಟ್ಟು ಸಡಿಲಿದ ಚೊಲ್ಲೆಹದೆವೆಯಿಕ್ಕದೆಸಳುಕಣ್ಣುಗಳ ಸವೆಯದ ನೆನಹಿನ ಸೈಪಿಂದ ಕೆಳದಿಗೆ | 35| ಫಲುಗುಣನ ವಾಜಿ ಪೊಲಮಟ್ಟು ಬಂದಾಗಳದು ಪೆಣ್ಣುದುರೆಯಾಗಿರ್ದುದೇವೇಳ್ವೆನು 
ಸವನಿಸುವಳು ಸಂಕಟವನು (ಹದಿಒ. ೭-೧೮). ಆ. ಸುಖ ; ಸಂತೋಷ : ಮದ್ವಲ್ಲಭೆಯ ! ಸೋಜಿಗಮಿದೆಂದು ಸೈವೆಆಗಾಗುತಿರ್ದುದೆಲ್ಲಾ ಜನಂ (ಜೈಮಿಭಾ. ೧೫-೨೯). 

ಸುಸಿಲ ಸೈಪಿಂ ಕೃತಾರ್ಥಾತ್ಮನಪ್ಪೆ (ಕಾದಂಉ. ೨೪೫) ; ಭೋಂಕೆನೆ ಕೈಗೂಡಿಸವಕ್ಕೆ ಸೈಪನೆಲೆ | (ಸಯ್ಮ್‌ 4 ಬೆಜಗು] 

ಕಂದರ್ಪ ಕ್ಹಮಾವಲ್ಲಭಾ (ಕುಸುಮಾ. ೮-೪):ಬಾಲಂಗೆ ಮೋಹದಿಂದೆ. .. ತೊಟ್ಟಿಲೊಳಿಟ್ಟು | | ಸರ್‌, "ಸಜ್‌' ನೋ. 


ಸಾಲ್ಹ ಸೈಪಿಂದೆ ಜೋಗುಳವಾಡಿ ತೂಗುವಳದೇಂ ಸುಕೃತಿಯೋ (ಜೈಮಿಭಾ. ೧೮-೨೧). 
೯. ವೈಭವ ; ಸಂಪತ್ತು : ಧರ್ಮಮೆ ದೇಹಿಗಾಶ್ರಯಂ ಧರ್ಮಮೆ ಸೈಪು ಧರ್ಮಮೆ 
ಮಹಾಮಣಿ (ವರ್ಧಮಾ. ೬-೬) ; ಈ ಶಶಿಮುಖಿ ದಿಟದಿಂ ವ್ಯಾಘ್ರಾಸುರಹರ 
ನರಸಿಯೆಂಬುದರ್ಕಿದೆ ಕುಜುಪೆಂಬಾ ಸೈಪನಲ್‌ಪುವಂತಿರೆ ಭಾಸುರಮಾಯ್ತರರೆ 
ಪುಲಿಯುಗುರ್‌ ನಗಸುತೆಯೊಳ್‌ (ಗಿರಿಕ ೩-೮೭) ; ವರಮುನಿಯ ಸಭೆಯಂತೆ 
ತದ್‌ಬ್ರಾಹ್ಮಸಭೆಯಂತೆ ಸುರಪತಿಯ ಸಭೆಯಂತೆ ಮೆಚ್‌ದುದಾ ರಾಯನೊಡ್ಡೋಲಗಂ 
ಸೈಪಿನಿಂದೆ (ಭಾವಚಿಂ. ೭-೫). [ಸಯ್ಮ್‌ + - ಪ್ಲು. / ತಮಿ. ಚೆಪ್ಪಮ್‌। 
ಸಯ್ಯಡಿ "ಸೈಯಡಿ' ನೋ. 


40 


45 


| ಸರ್‌, ಸಾರ್ಕ್‌ (ನಾ). ೧. ಅಧಿಕಾರಿಗಳು, ಹಿರಿಯರು ಮುಂತಾದವರನ್ನು 


ಸಂಬೋಧಿಸುವಾಗ ಬಳಸುವ ಒಂದು ಗೌರವಸೂಚಕ ಶಬ್ದ : ಸರ್‌, 
ಧರ್ಮಸಮ್ಮೇಳನಕ್ಕಾಗಿ ಬಂದ ಪ್ರತಿನಿಧಿಗಳೇನು ತಾವು? (ಧರ್ಮಸಾ. ೪೯). ೨. ಬ್ರಿಟಿಷರ . 
ಕಾಲದಲ್ಲಿ ಗಣ್ಯವ್ಯಕ್ತಿಗಳಿಗೆ ನೀಡುತ್ತಿದ್ದ ಒಂದು ಬಿರುದು : ಸರ್‌ ಎಂ. 
ವಿಶ್ವೇಶ್ವರಯ್ಕನವರು ೧೮೬೧ನೆಯ ಇಸವಿ ಸೆಪ್ಟೆಂಬರ್‌ ಹದಿನೈದನೆಯ ದಿನಾಂಕ... 
ಜನಿಸಿದರು (ಕಪಪು. ೬-೧೨೦). ೩. ಉಪಾಧ್ಯಾಯ ; ಮಾಸ್ತರು : ಒಳಗೆ ಬರಲೆ ಸರ್‌? 
(ರೂಢಿ). ಸಾರ್ಕ್‌ : ೧. ಏನು ಕೊಡಲಿ ಸಾರ್‌, ಜಾಮೂನ್‌, ಜಿಲೇಬಿ (ಮಹಾಲ. ೪೬). 
"ಸ್ವಾಮಿ' ಹೋ. 1€-ಇಂ. in 


ಸರ್‌ಖಾಜಿ 


ಸರ್‌ಖಾಜಿ (ನಾ). ಮುಖ್ಯನ್ಮಾಯಾಧೀಶ : ಆಯಾ ಮ ರ೯೯ರಗಲಲ್ಲಿ 
ಸರ್‌ಖಾಜಿಗಳಿದ್ದರು (ಮಹಾವಂ. 1. ೨೬). [೯ ಮರಾ. ಸರ್‌ಖಜಿ: 

ಸರ್‌ದೇಶಪಾಂಡೆ (ನಾ). ದೇಶಪಾಂಡೆಯರಲ್ಲಿ ಪ್ರಮುಖ 7 ೦5ನು :| 
ದೇಶಕ್ಕಿಂತಲೂ ದೊಡ್ಡದಾದ ಪ್ರದೇಶಕ್ಕೆ ಮುಖಂಡನಾದವನಿಗೆ "ರ ಬೀನಮುಖ 
ಎಂತಲೂ ಆ ಸ್ಥಳಕ್ಕೆ ಕರಣೀಕನಾದವನಿಗೆ ಸರ್‌ದೇಶಪಾಂಡೆ ಎ: 3.» ಹಸರು 
(ಕಾಳಿಗು. ೧೧). 1€- ಮರಾ. ಸರ್‌ದೇಶಪಾಂಡೇ] 

ಸರ್‌ದೇಶೆಮುಖ (ನಾ). ದೇಶಮುಖರಲ್ಲಿ ಪ್ರಮುಖನಾದವನು ; 8 ಮೊಗಲರ 
ಆಳ್ವಿಕೆಯಲ್ಲಿದ್ದ ಪ್ರಾಂತಗಳ ಮೇಲೆ ಉತ್ಪನ್ನದ ದಶಾಂಶ ಅಥವಾ 
ನೂರಕ್ಕೆ ಹನ್ನೆರಡೂವರೆ ಪ್ರಮಾಣದಲ್ಲಿ ಮರಾಠರ: ಹೇರುತ್ತಿದ್ದ 
“ಸರ್‌ದೇಶಮುಖಿ' ಎಂಬ ಕರವನ್ನು ಪಡೆಯುವ ಹಕ್ಕುಳ್ಳವನು: 
ದೇಶಕ್ಕಿಂತಲೂ ದೊಡ್ಡದಾದ ಪ್ರದೇಶಕ್ಕೆ ಮುಖಂಡನಾದವನಿಗೆ ಸರ್‌ದೇಶಮುಖ | 
ಎಂತಲೂ . . . ಹೆಸರು (ಪಾಳಗಾ ೧೧). ` [೯ ಮರಾ. ಸರ್‌ದೇಶಮುಖ। 

ಸರ್‌ಭಕ್ಷಗಿರಿ (ನಾ). ಮುಖ್ಯಕೋಶಾಧ್ಯಕ್ಷನ ಪದವಿ : ಆನೇಕಕಾರಣಗಳಿಂದ 
ಮರಾಟೆ ಜನರು ಮೈಸೂರ ಸೀಮೆಯಲ್ಲಿ ಜವಾನಿ ಮತ್ತು ಸಿಪಾಯಿಕಲಸದಿಂದ 
ದಿವಾನಗಿರಿ ದಂಡಿನ ಸರ್‌ಭಕ್ಷಗಿರಿ ಪದವಿಯವರೆಗೂ ವ್ಯಾಪಿಸಿದರು (ಮುಸುಗ. ೧೫). | 15 

[€- ಮರಾ. ಸರ್‌ಬಖಶೀಗಿರೀ) 

ಸರ್‌ಸುಭ (ನಾ). ೧. ಸುಭೇದಾರರ ಮುಖ್ಯಸ್ಥ. ೨. ಮುಖ್ಯವಾದ ಪ್ರದೇಶ : 
ಒಂದು ದೊಡ್ಡ ಪ್ರದೇಶಕ್ಕೆ ಸರ್‌ಸುಭ ಎಂದು ಹೆಸರು. ಅಂಥಾ ಕಡೆ ಸರ್ವಾಧಿಕಾರ 
ಮಾಡತಕ್ಕ ಅಧಿಕಾರಿಯೇ ಸುಭದಾರ್‌ (ಪಾಳಗಾ. ೧೨). [4 ಮರಾ. ಸರ್‌ಸುಭಾ। 

ಸರ, (ನಾ). ೧. ಉಲಿ ; ಧ್ವನಿ : ""ಗಾವರಂ, ದನಿ, ಸೊಪ್ಪುಳ್‌, ಅಬ್ಬರಂ, ಸರಂ, ಉಲಿ, 
ಗಾವಳಿ - ಈ ೭ ಧ್ವನಿ'' (ಕಶಸಾ. ೫೭-೨೩೫) : ಮಿಗೆ ನುಣ್ಣನಪ್ಪ ಕೇಕಿಗಳ ಸರಂಗಳುಂ 
ಪೊಳೆವ ಮಿಂಚುಗಳುಂ. . . ಅಂಜಿಸುವಂತಿರೆ (ಕಎರಾ. ೧-೧೨೪) ;ಪಳಯಿಸುವ ಮಾದ್ರಿಯ 
ಸರಮಂ ಕುಂತಿ ಕೇಳು ಭೋಂಕನೆರ್ದೆದೆಚೆದು (ಪಂಪಭಾ. ೨-೨೨ ವ) : ಶಿರುನೀಲಕಂಠಾ 
ಎಂದ ಸಖಾರಾಂ. ಸ್ವ)ರವನೊಳಗಿರ್ದ ನಾಯಕಿ ಕೇಳಿ (ತಿರುರ. ದೇ. ೬-೧೪). 
೨. (ಆಲಂ) ಉಸಿರು : ಕಾಲೇ ಕಂಭಗಳಾದವೆನ್ನ ದೇಹವೇ ದೇಗುಲವಾಯಿತ್ತಯ್ಯ | 25 

. ಸ|ಪಾಠಾಂ. ಸ್ವರವೆ ಲಿಂಗಕ್ಕೆ ಸಿಂಹಾಸನವಾಗಿದ್ದಿತ್ತಯ್ಮ (ಅವಚಂ. ೪೬-೧೯೫); 
ಸರವು ಬಂದು ಸುಸರವಾಗಿ ಎನ್ನಿರವು ಲಿಂಗದೊಳಗೆ ಲೀಯವಾಗಿ (ಶಿವಗೀ. ೬೯-೩೩೪). | 
(< ಪ್ರಾ. ಸರ. /ಸಂ. ಸ್ವರ] 

ಸರ್ಮ (ನಾ). ೧. ಅಂಬು; ಬಾಣ: ನೆರೆದಿನಿಬರುಮಾ ಲಕ್ಷ್ಮಮನಿರದಕ್ಕಟ ಸರದೆ 
ತೆಗೆಯಲಾರ್ತಿರುಮಿಲ್ಲಾ (ಪಂಪಭಾ. ೨-೫೨) : ಕೆಂಗಲೌಯಂ ಸರಂಗಳೊಳ್‌ ಮೇಳಿಸಿ 
(ಕುಸುಮಾ. ೧೮-೧೪೮). ೨. ಕೊಳ ; ಸರೋವರ : ಕಿಸಲಯಂ ಮಿಳಿಮಿಳಿರುತ್ತಿರೆ ಸರದೊ 
ಳ್ರೋಅಲ್ಕೇಂ ಕರೆವವೊಲಾಯ್ತನಿಲಜಂಗೆ ದುರ್ಯೋಧನನಂ (ಗದಾಯು. ೬-೪೩); | 
ದಳಿತಾಬ್ದಪ್ರಸರಂ ಸರಂ ಕುಸುಮಮಾಳಾರಾಮಮಾರಾಮಂ (ಜಗಎ. ೨-೨). ೩. ಹಾರ; 
ಮಾಲೆ : ಎರಡೋಳಿಯೆ ಮಣಿದೀಪದ ಸರಮೊಪ್ಪಿದುದಂದು ಪಾದಪೀಠದ ಮೊದಲೊಳ್‌ 
(ಅಜಿಪು. ೬-೫) ; ಅಂಜುತಂಜುತ ಬಾಲೆ ಬಂದೊರ್ವಳರಸಗೆ ಕೆಂಜಾಜಿಸರಗೊಡುವಾಗ | 35 
(ಭರಚ. ೫-೩೭). ೪. ಸಾಲು ; ಶ್ರೇಣಿ : "ಸರಂಗೊಳ್‌', "ಸರಗತೆ' ಪರಾ. 

[ಸಂ.) 

ಸರ್ಮ (ನಾ). ಮೇಲ್ಭಾವಣಿಗೆ ಆಧಾರವಾಗಿ ಹಾಕುವ ಉದ್ದನೆಯ ಮರದ 
ದಿಮ್ಮಿ : ಅರುಣಮಣಿಯ ಕೆಲಸದ ಬೋದಿಗೆ ಹೊಸಹಳದಿಯ ಮಾಣಿಕದ 
ಸರಮುಜ್ವಲವಜ್ರದ ಪಡಿವಟ್ಟಿಗೆ (ಜಯಕಾ. ೮-೩) ; ಚದುರ ಚೌಕಟ್ಟುಗಳ ಮೇಣಾ |40 
ಕದಗಳುಂ ತೊಲೆ ಸರಂಗಳುಂ ಬಲುಪದಪಿನಿಂ ಮರಕತಗಳಿಂ ಕೆತ್ತಿರ್ಪವೊಲ್ಮೆರೆಗುಂ | 

1 | 

ಸರಂಗ (ನಾ). (?) : ನಂಜಿನ ಭೂಮಿಯ ಮೇಲೆ ಸಂದೇಹದ ಕವರ ನೆಟ್ಟು ಮಂಜುಳದ 
ಮೂಅಂಗದ ಮುಂಡಿಗೆಯ ನಟ್ಟು ಸರಂಗದ ಸುಮನದ ಡೊಂಕಜತ ಬೆಮ್ಮರನಹಾಕಿ... 
ಏಜ್‌ಸಿದಗಳು ಚಿತ್ತಶುದ್ಧವೆಂಬ ಮೂಗುತಿ ಕೋಲಿನಲ್ಲಿ ನಿಂದಿತ್ತು (ಸಕವಕ.1,೧೩೬-೧೧೯). 

[2 


~ 
ಯ 


10 


20 


30 


(ಅರ್ಚಾವಿ. ೨೮-೧೪). 


45 


೮೩೭೧ 


ಸರಂಜಾಮಾಪದ್ಧತಿ 


| ಸರಂಗುಡು, ಸರಗೊಡು (ಕ್ರಿ). ಧ್ವನಿಮಾಡು ; ಉಲಿ : ನಯದಿಂದಂ ಸಾರ್ದು 


ಸರಂಗುಡೆ ಶಾಂತದೊಳ್‌ ಮಾಗೆ ಗೊಂಕಜುಕಪ್ಪೆ ಪಸುಂಬಂ ತತ್ಯ ಮದಿಂದಮೆ 
ದೀಪ್ತದಿಗ್ಭಾಗದೊಳ್‌ ದನಿಗೆಯ್ಕೆ ಮನಸ್ಸಿದ್ದಿಯನಾಗಳೆ ' ಉಂಟುಮಾಡುಗುಂ 
(ಲೋಕೋಪ. ೧೨-೧೫). ಸರಗೊಡು : ಇಕ್ಷುಧನ್ವಗಳು ಒಡೆಯಗೆ ಕೊಡುವ 
ಹುಯ್ಕಲರಸಗೂಗೆನೆ ಸರಗೊಡುವಿಕ್ಸುಯಂತ್ರಮೊಪ್ಪಿದುದು (ಶ್ರೀಪಾಲ. ೧-೬೦). 
[ಸರ, 3 ಕುಡು, (ಆ ಕೊಡು,)) 
ಸರಂಗೆಯ್‌, ಸರಗೆಯ್ಕು, ಸರಗೈ (ಕ್ರಿ). ೧. ಧ್ವನಿಮಾಡು; ಕೂಗು: 
ದಿವಿಜಾಶ್ಚತ್ಥಾಮದೊಳೀ ಭುವನಂಗಳ್‌ ನಡುಗೆ ಶಿಶು ಸರಂಗೆಯ್ದೊಡೆ ನಕ್ಕವಯವದೆ 
ಕುಂಭಸಂಭವನಿವನಶ್ಚತ್ಥಾಮನೆಂದು ಪೆಸರಿಡೆ ನೆಗಟ್ಟಂ೦ (ಪಂಪಭಾ. ೨-೪೪); ಅಸುವಿಯೋಗ 
ಸಂಕಟದಿಂ ಸರಂಗೆಯ್ಯ ಜಟಾಯುವಂ ಕಂಡು (ಪಂಠರಾಮಾ. ೯-೧೧೭ ವ) ; ಕಂದರ್ಪನಂ 
ಪುಗಲ್‌ಪುಗಲೆಂಬಂದದಿಂ ಸರಂಗೆಯ್ಯ ಗಂಡುಗೋಗಿಲೆದನಿಗಳುಂ (ಚಂದ್ರಪು ೨-೧೧೪ ವ). 
ಸರಗೆಯ್ಯು: -೧. ಸರಗೆಯ್ಕುತಿದೆ ಕೋಗಿಲೆ (ಹಚಕಾ. ಪರಿ. ೪-೮). ಸರಗೈ : ೨. 
[ಸಂಗೀತ] ವಾದ್ಯವನ್ನು 'ಶ್ರುತಿಮಾಡು : ಸರಗೈದು ಪೇರುರದೊಳಿಟ್ಟು 
ತರುಣಾಂಗುಳಿಗಳುರುಚಲನೆಯಿಂದ . . . ವಲ್ಲಕಿಯ ಬಾಜಿಸುವ ಮೋಹನ 
ಕಣಿಯಳೊರ್ವನೀಕ್ಷಿಸಿದನು (ವಂಕಾರಾ. ೫-೬-೪೧). (ಸರ, + ಕೆಯ್‌ 
ಸರಂಗೇಳ್‌ (ಕ್ರಿ). ಧ್ವನಿಯನ್ನು ಕೇಳು : ಎನ್ನ ಸರಂಗೇಳ್ದಲ್ಲದೀ ಬೂತು 
ಪೊಜಮಡುವನಲ್ಲಂ (ಪಂಪಭಾ. ೧೩-೭೬ ವ) ; ಈ ಬೂತೆನ್ನ ಸರಂಗೇಳ್ಲೊಡಲ್ಲದೆ 
ಪೊಅಮಡುವನಲ್ಲ ನಿವಂಗಾನೆ ಸಾಲ್ವೆಂ (ಗದಾಯು. ೭-೯ ವ). (ಸರ, + ಕೇಳ್‌) 
ಸರಂಗೊಳ್‌, ಸರಗೊಳು (ಕ್ರಿ). ೧. ಹಾರವನ್ನಾಗಿ ಮಾಡು ; ಮಾಲೆಗಟ್ಟು : 
ಉರುಳಿ ಮಾಡಿ ಸರಂಗೊಳೆ ತಾರಹಾರವಪ್ಪ . . . ಕಟಲ್ಲಿ ಕೂಡೆ ಕಪ್ಪುರವಳುಕಪ್ಪಗುರ್ವ 
ಸೊಳಕೊಂಡುದು ಚಂದ್ರಿಕೆ ಸಾಂದ್ರಭಾವದಿಂ (ಜಗವಿ. ೧೬-೧೦೯). ಸರಗೊಳು : ೨. 
ಸಾಲುಗಟ್ಟು ; ಸಾಲಾಗು : ಪರಮನ ದರುಶನಕೆ ಸುರಮುನಿ ಶಿವಗಣ ಭರದಿಂದ 
ಬಕುತಿಲಿ ಸರಗೊಂಡು ಬರುವಾಗ "ಸದ ಐ. ೧-೨೩). [ಸರ್ಕ * ಕೊಳ್‌] 
ಸರಂಗೊಳಿಸು, ಸರಗೊಳಿಸು (ತ್ರಿ). " ಸಾಲೆಗಟ್ಟು ; ಹಾರವನ್ನಾಗಿ ಮಾಡು: 
ಮುನ್ನುಳ್ಳ ಮಣಿಪುಂಜಮಂ ರಂಜನ.” ದು . . . ಸರಂಗೊಳಿಸಿ ನವೀನಕಂಠಾಭರಣ 
ಮೆನಿಸುವಂತೆ (ಎವೇಕ. ೧) ; ಧನುವಂ ಕೊಂಡು ಸಿಡಿಲಂ ಸರಂಗೊಳಿಸಿದಂತೆ 
ತಿಬ್ಬಿನಬ್ಬರಂ . . . ದಿಗಂತಮಂ ನೀಡಿರಿವುತ್ತಿರೆ (ಸಕವೈ. ೨. ಸರಗೊಳಿಸು : ೧. 
ಮಳೆವನಿಯೊಳಿಪ್ಪ ಹುರಮಂಜಿ ಮುತ್ತುಗಳಂ ಸರಗೊಳಿಸಿ ಕೊರಳೊಳು ಧರಿಸಬಹುದೇ 
(ವಚರ. ೮೮-೩೮೧); ಸರಗೊಳಿಸಿ ಬಳಿಕೀತನಾತನ ಸರಳ ಸಾರದಲಿ . . . ಎಚ್ಚಾಡಿದರು 
ಸರಿಸದಲಿ (ತೊರರಾ. ೬-೪೪-೧೬) ; ಪರೀಕ್ಷಿಸಿ ರಂದ್ರಂಗೈದು ಸರಗೊಳಿಸುತ್ತಲವನು 
ಬೆಲೆವಡಿಸರೆ (ನವಮೋ. ೧-೧೬). ಪಿ. ಹೆಣೆ; ಪೋಣಿಸು : ಕಲ್ಲಿಬಲೆಗಳಂ 
ಸರಗೊಳಿಸುತುಂ ಹಾಸಮಂ ಹಸಂಗೆಯ್ವುತುಂ . . . ಎಸೆವ ಲುಬ್ಬಾಶ್ರಯದೆ 
ವನಮೆಸೆದುದು (ಚಿಬಪು. ೫೩-೨೧). [ಸರಂಗೊಳ್‌ 4 - ಇಸ್ಸು) 
ಸರಂಜಾನಿಸು (ಕ್ರಿ). ಸರಂಜಾಮು ಸಹಿತವಾಗಿರು; ಸರಕುಗಳಿಂದ 
ಕೂಡಿರು: ಸವಣೂರ ಹಾಕಿಂಖಾನ, ರಾಯದುರ್ಗದವರು . . . ಬಾಣ ವಗೈರೆ 
ಭಾರಿ ಸರಂಜಾನಿಸಿ ಬಂದು ಇಳಿದಿದಾರೆ (ಚಿತ್ರಪಾ. ೬೩). 
[ಆ ಸರಂಜಾಮು + - ಇಸ್ಕು] 
ಸರಂಜಾಮ "ಸರಂಜಾಮು' ನೋ. 
ಸರಂಜಾಮದಾರ (ನಾ). ಸೈನ್ಮದ ಸರಂಜಾಮಿಗಾಗಿ ಜಹಗೀರು ಪಡೆದವನು: 
ಆಶ್ರಿತರಿಗೆ ವ್ಹಾಸಲ್ಲರು ಅಥವಾ ಸರಂಜಾಮದಾರರೆಂತಲೂ ಈ ಮೇರೆಗೆ ಭೂಮಿಯನ್ನು 
ಹಂಚಿ ಕೊಟ್ಟ ಒಡೆಯನಿಗೆ ಲಾರ್ಡನೆಂತಲೂ ಹೆಸರುಗಳುಂಟಾದವು (ಇಂಗ್ಲಂಡ. ೨೫). 
[೯€- ಮರಾ. ಸರಂಜಾಮದಾರ್‌] 
ಸರಂಜಾಮಾಪದ್ಯತಿ (ನಾ). ೧. ಸೈನ್ಯಾಧಿಕಾರಿಗಳಿಗೆ ಸಂಬಳ ಮುಂತಾದುವನ್ನು 
ಕೊಡದೆ, ಸೈನ್ಮದ ವೆಚ್ಚಕ್ಕಾಗಿ ಜಹಗೀರನ್ನು ಕೊಡುವ ಪದ್ಧತಿ. ೨. ಹಿಂದೆ 
ಬ್ರಿಟಿಷ್‌ ಸರಕಾರದವರು ಆಳುತ್ತಿದ್ದಾಗ ದೇಶೀಯರಾಜರಿಗೆ ಕೆಲವೊಂದು 
ಪ್ರದೇಶದ ಆಡಳಿತವನ್ನು ಬಿಟ್ಟುಕೊಟ್ಟು, ಅಗತ್ಯಬಿದ್ದಾಗ ಸೈನ್ಯವನ್ನು 


ಸರಂಜಾಮು ೩೭೨ ` ಸರಕ್ಕನೆ 


ಪೂರೈಸಬೇಕೆಂದು ವಿಧಿಸಿದ್ದ ಪದ್ಧತಿ ; ಊಳಿಗಮಾನ್ಮಪದ್ಧತಿ : ಸರಂಜಾಮಾ 
ಪದ್ಧತಿಯನ್ನು ಆಧರಿಸಿ ನಿಂತ ಸಮಾಜದ ಅದರ ಪರಮಣಇಷ್ಟಾರ್ಥವೆನಿಸಿದ 
ಸಾಮ್ರಾಜ್ಯಶಾಹಿಯ ಸುಗ್ಗಿಯ ಕಾಲವಾದ ಹತ್ತೊಂಬತ್ತನೆಯ ಶತಮಾನ ಗತಿಸಿ ಹೊಸ 
ಶತಮಾನ ಇನ್ನೇನು ಹೊಸಧ್ಮೇಯಗಳನ್ನು ತೋರುವುದೋ (ಗ್ರಾಮುಯ. ೧). 
(೯- ಮರಾ. ಸರಂಜಾಮಾಪದ್ಧ ತಿ] 

ಸರಂಜಾಮು, ಸರಂಜಾಮ (ನಾ). ಸಾಮಗ್ರಿ ; ಪರಿಕರ ; ಸಲಕರಣೆ : ಜನರು 
ತಮಗೆ . .. ಅರಬಿಕುದುರೆ ಖಿಲ್ಲತ ವಗೈರೆ ಬಾಹಳ ಸರಂಜಾಮು ಪತ್ರ ಹಾಕಿದ್ದು ೫೬೬ 
ತಮ್ಮ ಜಟ ಬಂದು ಇಧಾರೆ (ಮದಚ. ೩-೧೨) ; ನಮಗೆ ಬೇಕಾದ ಸಾಮಾನು 


ಕುಂಡೆಯೂರಿದನು (ಮೂರುದಾ. ೧೭೬). ಸರಗು: ೧. ಕೊಂಚ ಸರಗು, ನನಗೂ ಜಾಗ 

ವಾಗುತ್ತದೆ (ರೂಢಿ). ೨. (ಸಾಮಾನ್ಯವಾಗಿ ಎಮ್ಮೆಗಳು ತೊಂಡುಮೇಯಲು) 

ಅತ್ತಿತ್ತ ಓಡಾಡು; ತಿರುಗಾಡು : ಮನೆಯಿಂದ ಸರಗಾಡಲು ಬಿಟ್ಟ ಎಮ್ಮೆ ತನ್ನ 

ಮಣಕದೊಂದಿಗೆ ಸಾಹೇಬರ ಹತ್ತಿರವೇ ಬಂದಿತು (ಗ್ರಾಮುಯ. ೧೯). ಸರುಕು. : (8) 

5| 'ಜರುಗು' ಪರಾ. [ಸರಿ] 

ಸರಕ್ಕು, ಸರುಕ್ಕು (ನಾ). ೧. (ವ್ಯಾಪಾರದ) ಸಾಮಾನು; ಸಾಮಗ್ರಿ; 

ಪದಾರ್ಥ: ದಾರಿಯಲ್ಲಿ ಸರಕು ಮಣಿಯಲ್ಲದೆ ಮಾಲುವಲ್ಲಿ ಮಲೆ ಉಂಟೆ (ಸಕವ.ಕ. 

೬ ೩೯೪-೬೫) ; ಉರಿಯ ಪೇಟೆಗಳಲಿ ಪತಂಗದ ಸರಕು ಮಾಣದೆ ಮರುಳುವುದೆ 

ಸರಂಜಾಮುಗಳನ್ನು ಸ್ಥಳದ ಜನರು ಒದಗಿಸಿದರು (ಪ್ರವಾಇ. ॥. ೨೦). ಸರಂಜಾಮ : (ಕುವ್ಮಾಕ. ೧೦-೨೮) ; ಒಟ್ಟೆಗಳ ವೇಸರದ ಪೊಜ್‌ಯಾಳ ಕಂಬಿಗಳ ಕೊಟ್ಟಿಗೆಯ ಕೊಲ್ಲೂರ 
ಚನ್ನ ಸರಂಜಾಮ ಸಹಿತ ಹೊರಟಾನು (ಬಾಬಲ. ೩೫) : ನೀಲಾಸಾನಿ ತನ್ನ |10| ಬಂಡಿಗಳ ಮೇಲೆ ಸರಕಿಟ್ಟಣಿಸಿ (ಜೈಮಿಭಾ. ೭-೫) : ನೂರಾರು ಸರಕುಗಳು ಜೀವಿತದ 
ಸರಂಜಾಮದೊರದಿಗೆ . .. ಸಂಗೀತ ನೃತ್ಯವನ್ನೆಸುಗುತ್ತಿದ್ದುದೇ ಮುಖ್ಯಕಾರಣವಾಗಿತ್ತು ಸಂತೆಯಲಿ , . . ಬೇರೆ ಬೇರೆ ಪುರುಳ್ಗೆ ಬೇರೆ ನೆಲೆ, . ಬೇರೆ ಬೆಲೆ (ಮಂಕುಕ. ೬೬೬). 


ದ 


(ಮಣ್ಣಿಮ. ೧೩)... |€- ಪಾಠ. ಹಿಂ. ಮರಾ. ಸರಂಜಾಮ್‌.!/ ತುಳು. ಸರಂಜಾಮ್‌। ೨. (ಆಲಂ) ಲಕ್ಷ್ಮ; ಗಮನ: "ಸರಕುಗೊಳ್‌' ಪರಾ. ಸರುಕ್ಕು : ೧. 
ಸರಂಡೆಗೆ (ಕ್ರಿ). ಧ್ವನಿ ಹೊರಡಿಸು; ಕೂಗು : ಬರೆ ಮಧುವುಂ ಸರಂದೆಗೆಯದಿರ್ಪುವು ಉರಿದವರರೇ ತೇರುಗಳು ಕಾಲ್ಮಂದಿಗಳ್ಳೆಂದು ಧರೆಯೊಳ್ಳೇಗುದಿಗೊಂಡು ಬಿದ್ದುವು 
ಕೋಗಿಲೆಗಳ್‌ (ಶಾಕುಂತ. ೮೧-೧೩೫). (ಸರ, * ತೆಗೆ! ಸರುಕುಗಳು ಭಸ್ಮಂಗಳಾದುವು (ಅರ್ಚಾವಿ. ೧೦-೧೯). 
ಸರಂಡೋಲು, ಸರದೋಯು (ಕ್ರಿ). ಧ್ವನಿಮಾಡು : ನೀಂ ಮೆಲ್ಲಮೆಲ್ಲನೆ ಮಂದಾನಿಳ | 15 ಸರಕುಮಾಡು = (ಆಲಂ) ಲೆಕ್ಕಿಸು; ಗಣನೆಗೆ ತರು: ಬೊಮ್ಮರಂ 
ತೀಡು ಕೋಗಿಲೆ ಸರಂದೋಹಜು (ಅದಿಪು. ೧೨-೪೩) ; ಕರೆದೊಡಂ ಮೊದಲಾಗಿ ಬೆಳ್ಮಾಡುವರೆಂದಡೆ ಸ್ವಾಮಿಗಳೆಂ ಸರಕುಮಾಡುವರಾರು (ಬಸರ. ೮-೯೪); ಸಿರಿಯನುಳ್ಳವನೇ 
ಸರಂದೋಟ್‌ದಪೆಯಿಲ್ಲ (ಪಂಚತಂ. ೩೮-೧೧). ಸರದೋಖು : ಮಗುಟ್ವಂದಮೆಂತೊ ಸುಶೀಲನು ಸಿರಿರಹಿತ ಶಿವನಾದೊಡಾಗಲಿ ಸರಕುಮಾಡದು ಲೋಕವು (ಕುವ್ಮಾಉ. ೩-೩೮): 
ಮೇಣ್ಮಜೆದುವರಣ್ಕದೊಳ್‌ ಸುಲೆವನಿಲ್ಲ ನರಂ ಸರದೋಜುವನ್ನನೇತೆಅದೊಳಮೆಂತು ಭಕುತಿಸುಖಕೆಜಗಿದವರು . . . ಮುಕುತಿಸುಖವನು ಸರಕುಮಾಡರು (ನಿಭಾಗ. ೩-೬-೪೫). 
ಪೋಪೆನೊ (ಕಾದಂಪೂ. ೬೨೬) : ಕುಮಾರನಾ ಮದದಾನೆಯನು ಬೆಂಬರಿದು ಮಿಗೆ (ದೇ. ತಮಿ. ಮಲ. ಚರಕ್ಕು; ತುಳು. ಸರಕ್‌, ಚರಕ್‌, ಚರಕು ; ತೆಲು. ಸರಕು] 
ಸರದೋಚೆ (ಸಾಳೃಭಾ. ೧೬-೧೩). (ಸರ, 4 ತೋಟು) 20 | ಸರಶುಗಟ್ಟು, ಸರಕಂಗಟ್ಟು (ಕ್ರಿ). (ಆಲಂ) ಸ್ಥಳ ಬಿಟ್ಟು ಹೋಗಲು ಅಣಿಯಾಗು; 
ಸರಕ್‌ 'ಸಜಕ್‌' ನೋ. ಪಲಾಯನ ಮಾಡು : ಪುಣ್ಕದ ಫಲಂ ಪೆರ್ಗೊನೆಗಟ್ಟೆ ಪರಸಮಯಂ ಸರಕುಗಟ್ಟೆ 
ಸರಕ (ನಾ). ೧. ಅವಿಚ್ಛಿನ್ನವಾದ ಮಾರ್ಗ. ೨. ಸಂಚಾರ ; ಚಲನೆ. ೩: ಕೊಳ; ಪುರಮಂ ಪೊಜಮಟ್ಟು ಕಿಲೆದಂತರಂ ನಡೆತಂದು (ನಂಬರ. ೮-೫೯) ;ಪೋಯ್ತು ಪೋಯ್ತು 
ಸರೋವರ. ೪. ಮದ, ; ಹೆಂಡ. ೫. ಮದ್ಮಪಾನ. ೬. ಮದ್ಕದೆ ಬಟ್ಟಲು; ದುರ್ಗಮಿನ್ನೇನೆಂದೊಳಗೆಲ್ಲಮೆಯ್ದೆ ಸರಕುಗಟ್ಟಿ ಪೊಲಗೆಲ್ಲಮೆಯ್ದೆ ಗುಡಿಗಟ್ಟಿ ಸೀರೆಯಂ 
ಚಷಕ : "ಗರ್ಹಕಃ, ಅನುತರ್ಷಃ, ಚಷಕಃ, ಸರಕಃ - ಈ ೪ ತಿಳಿವಟ್ಟಲ್‌'' ಬೀಸಿ ಬೊಬ್ಬಿಟ್‌ದಾಲ್‌ (ಅನಂಪು. ೧೧-೮೩ ವ). ಸರಕಂಗಟ್ಟು : ಪುಟ್ಟಲ್‌ ಮೆಲ್ಸರ ಕೇಳ್ವರ 
(ಹಲಾಯು. ೫೪-೧೭೨). ೭. ಮದ್ಯವನ್ನು ಹಂಚುವುದು. ಆ. ಸ್ವರ್ಗ. (ಸಂ.) |25| ಕಿವಿಯಂ ಮುಟ್ಟಲ್ಕಿದು ಕಿನ್ನರಿಯರ್‌ ಸರಕಂಗಟ್ಟಲ್ಲೇಯಂಗೆಯ್ದರ್‌ ಗಾಯಕಿ 
ಸರಕಂಗಟ್ಟು "ಸರಕುಗಟ್ಟು' ನೋ. ಯರ್ಗಧಿನಾಯಕಿಯರ್‌ (ಉದ್ಭದೇ. ೬-೯). [ಸರಕ್ಕು * ಕಟ್ಟು) 
ಸರಕಟಿಸು (ಕ್ರಿ). ರಭಸವಾಗಿ ಮುನ್ನುಗ್ಗು, - ದಾಳಿಯಿಡು : ರಾವುತ | ಸರಕುಗೊಳ್‌, ಸರಕುಗೊಳ್ಳು (ಕ್ರಿ). ಲೆಕ್ಕಿಸು; ಗಮನಿಸು : ಪೊರೆವ 
ಕಕ್ಕಲದೇವನುಂ ಸರಕಟಿಸಿ ಏಚೌದನ್‌ (ಎಕ. 111, ನಗರ. ೧೯-೧೨ ; 1320) ; ಬಹುವಿಧದ ತಾಯಿಗಳಿಲ್ಲದವರಂ ಸರಕುಗೊಂಬರೆ ತಾಯಿಯುಳ್ಳಡೆ ದುರುಳ ಗರಳವನೇಕೆ ಸುತನಂ 
ವಾದ್ಮವಿಡಾಯಿ ರಭಸದಲಿ ಸರಕಟಿಸಿ ನೂಕಿತು ಚತುರ್ಬಲ (ಕುವ್ಮಾದ್ರೋ. ೧೮-೧೩) ; | ಕುಡಿಯಲೀಸುವಳು (ಬಸಪ. ೧೩-೮). ಸರಕುಗೊಳ್ಳು: ಭರದ ಗುಡುಗು ಮಿಂಚು 
ಸಮರವಿಲಾಸಿಗಳು ಸರಕಟಿಸಿ ಕಾದಿದರಳುಕೆ ಭುವನಚಯ (ತೊರರಾ. ೬-೧೧-೨೦). 30, ಉರವಣೆ ಇರಲವ ಸರಕುಗೊಳ್ಳದೆ ಭೈರವಾಂಕ ಗುರುಪಾದಸ್ಮರಣೆಯಿಂ ಬರುತಿರೆ 
[ಸರಕಟ್ಟ (೫4-ಮರಾ. ಸರಕಟಣೀ) 4 - ಇಸ್ಕು] (ಭೈರವೇ. ೩-೧೭೫) ; ಪಿಂಗದೈಸಿರಿಯೊಳಾರಂ ಸರಕುಗೊಳ್ಳಂ (ಕೊಟ್ಟೂಬ. ೫-೬೬). 
ಸರಕರಣ (ನಾ). ಸ್ವರ "ಹೊರಡಿಸುವುದು ; ಧ್ವನಿ ಮಾಡುವುದು : ಸ್ವ ರಕರಣ - [ಸರಕ್ಕು 4 ಕೊಳ್‌, 
ಸರಕರಣ (ಶಮದ. ೨೮೯ ಪ್ರಯೋ). 1£ ಸಂ.ಸ್ವರಕರಣ।| ಸರಕುಗೊಳ್ಳು "ಸರಕುಗೊಳ್‌' ನೋ. 
ಸರಕಲು (ನಾ). (ಮಣ್ಣು ಸರಿದುಹೋಗಿ ಉಂಟಾದ) ತಗ್ಗು ; ಗುಂಡಿ : ಹಳ್ಳದ | |ಸರಕುಟವಕ್ಕಿ "ಸರಕೂಟವಕ್ಕಿ' ನೋ. 
ಸರಕಲನ್ನು ಮಣ್ಣಿನಿಂದ ತುಂಬುವದಕ್ಕೆ ... ಹರಗಿದ ಹಾಗೆ ಮಣ ಏಳಿಸಿ ಹಳ್ಳಗಳನ್ನು | ೩5 ಸರಕುದೆಗಸು (ಕ್ರಿ). (ಆಲಂ) ಜಾಗ ಬಿಡಿಸಿ ಓಡಿಸು; ಗುಳೆಯೆತ್ತಿಸು: 
ತುಂಬಿಕೊಳ್ಳಬೇಕು (ಕೃಷಿಪ್ರ ೩೯). 'ಕೊರಕಲು' ಪರಾ. ಗಿರಿಗಿರಿಯ ಹೋರಟೆಯೊಳುಬ್ಬಿದ ಹೊರಳಿಗಿಡಿ ಹೊದಟ"ದ್ದು ದಿಕ್ಬಾಲರ ಪುರಂಗಳ 
ಸರಕು, 4 - ಅಲು (ಆ - ಅಲ್ಮ್‌)] ಸರಕುದೆಗಸಿದವೇನನುಸುರುವೆನು (ತೊರರಾ. ೪-೪-೧೯). 
ಸರಕಾರ "ಸರ್ಕಾರ' ನೋ. ಸರಕು 4 ತೆಗಸು (< ತೆಗೆಯಿಸು)] 
ಸರಕಾರಿ "ಸರ್ಕಾರಿ' ನೋ. ಸರಕುದೆಗೆ (ಕ್ರಿ). (ಆಲಂ) ಜಾಗ ಬಿಟ್ಟು ಹೋಗು ; ಗುಳೆಯೆತ್ತು : ಯಮನ 
ಸರಕಾರಿನೌಕರಿ "ಸರ್ಕಾರಿನೌಕರಿ' ನೋ. 40| ಪಟ್ಟಣ ಸರಕುದೆಗೆಯಿತು ಮೃತ್ಕು ಮಲ*ಹೊಕ್ಕಳು ಮಹೇಶ್ವರನ (ಕುವ್ಮಾದ್ರೋ. ೮-೧೧); 
ಸರಕಿಸು, ಸರಿಕಿಸು, ಸರುಕಿಸು (ಕ್ರಿ). ತಳ್ಳು ; ಜರುಗುವಂತೆ ಮಾಡು : ನಿರ್ಜರಪುರಂ ಸರಕುದೆಗೆದುಳಿದ ಲೋಕತತಿ ವರ್ಜಿತಸಮಸ್ತಜನಮಾಯ್ತು 
ಸರಿಕಿಸು : ಪರಿಕಿಸಿ ನೋಡುತ ಮುರಿಕಿಸಿ ನುಡಿಯುತ ಸರಿಕಿಸಿ ತಡೆಯುತ . .. ಬರಲು (ಚೆಬಪು. ೨೮-೧೧). [ಸರಕ್ಕು * ತೆಗೆ] 
ಮಾಯದ ಮೃಗವದು (ಸಮಚ. ೨೨). ಸರುಕಿಸು : (8). ಸರಕೂಟವಕ್ಕಿ, ಸರಕುಟವಕ್ಕಿ (ನಾ). ಒಂದು ಬಗೆಯ ಹಕ್ಕಿ : ""ಆಟಿಃ, 
[ಸರಕು, 3- - ಇಬ್ಮು : ಮರಾ. ಸರಕಣೇಂ। ಶರಾರಿಃ, ಆತಿಃ - ಈ ೩ ಸರಕೂಟವಕ್ಕಿ'' (ಹಲಾಯು. ೪೨-೯೬). ಸರಕುಟವಕ್ಕಿ 
ಸರಕ್ಕು ಸರಗು, ಸರುಕ್ಕು (ಕ್ರಿ). ೧. ಪಕ್ಕಕ್ಕೆ ಸರಿ; ಜರುಗು: ಇನ್ನೊಬ್ಬ | ಆ| ""ಶರಾರಿ;, ಆಟಿ, ಆತಿ: - ಈ ೩ ಸರಕುಟವಕ್ಕಿ'' (ನಾಚರಾ. ೧೧೪). (ಸರಕೂಟ್ಮ 4 ಪಕ್ಕಿ] 
ಮುದುಕ ಬಂದು ಮೊದಲು ಕುಳಿತವನಿಗೆ “ಸ್ವಲ್ಪ ಸರಕೋ'' ಎಂದು ಹೇಳಿ ತಾನೂ | |ಸರಕ್ಕನೆ "ಸಲಕನೆ' ನೋ. 


ಸರಕ್ತ 


ಸರಕ್ತ (ಗು). ಕೆಂಪಾದ; ರಕ್ತವರ್ಣವುಳ್ಳ : ರಣಕ್ರೀಡಾಸಕ್ತಂ ಸರಕ್ತಲೋಚನಂ 
. . . ಚೆಕ್ಷಮನಿಟ್ಟಂ (ಪಂರಾಮಾ. ೧೬-೧೫). [ಸಂ.] 
ಸರಕ್ಷ (ಗು). ವಿಭೂತಿಯನ್ನು ಲೇಪಿಸಿಕೊಂಡ; ಭಸ್ಮಸಹಿತವಾದ: ವಳಕ್ಷ 
ಸರಕ್ಷದೇಹ ಮೋಹಕ್ಟಯ ದಕ್ಷ ರಕ್ಷಿಪುದು (ರಾಜಶೇ. ೧-೧೦). [೫೦.1 
ಸರಗಂಟು (ನಾ). ಒಂದಾದ ಮೇಲೊಂದರಂತೆ ಬರುವ ತೊಡಕು ; 
ಸಾಲುಸಾಲಾಗಿ ಬರುವ ತೊಂದರೆ : ಇಂಥಾ ಸರಗಂಟ ಅದು? (ಹೊಸಂಸಾ. ೧೬೭). 
[ಸರ 1 ಗಂಟು] 
ಸರಗಂಟೆ (ನಾ). (ಸಾಮಾನ್ಯವಾಗಿ ಆನೆ, ಎತ್ತು ಮುಂತಾದವುಗಳ ಕೊರಳಿಗೆ) 
ಸಾಲಾಗಿರುವಂತೆ ಕಟ್ಟುವ ಗಂಟೆ ; ಗಂಟೆಗಳ ಸರ : ಕೊರಳ ಹೊರಜಿ 
ಕುಂಭಸ್ಥಳ ಕೋಹಾಳೆ ಸರಗಂಟೆ ಪಕ್ಕಗಂಟೆಗಳು ಬಿರುದಿನ ಪಟ ಪಲ್ಲವಸತ್ತಿಗೆ 
ಮದಕರಿಯ ಮೇಲೊಡನೆ ಮೆಟ್‌ದುವು (ಕಂನಎ. ೨೩-೧೦೨). (ಸರ, + ಗಂಟೆ] 
ಸರಗಟ್ಟು (ಕ್ರಿ). ೧. ಮಾಲೆಗಟ್ಟು ; ಹಾರವನ್ನಾಗಿ ಮಾಡು: ಮೊರೆವಳಿಯ 
ಸರಗಟ್ಟು ಮರುಗ ಮಲ್ಲಿಗೆಯ ಸೋಹರಗಿಳಿಯ ತುಜುಬು ಸುರಗಿಗೆ ಕುಟುಕನಿಕ್ಕು 
(ಹಚಕಾ. ೪-೫೦) :ಪರಿಮಳವೆರೆದಿಂಪಿನ ದಿವ್ಮಪುಷ್ಪವ ಪರಿಕೊಂಡತಿಹರುಷದಲಿ ಸರಗಟ್ಟಿ 
ಬೆಲೆಗೆ ಮಾಜುವ ಮಾಲೆಗಾತಿಯರಿರವ ನಾನೇನ ಬಣ್ಣಿಪೆನು (ಕಂನಎ. ೨-೮೩) ; 
ಅರವಿಂದಪತ್ರದೊಳ್‌ ಜಲಬಿಂದು ಸನ್ಮಣಿವೊಲಿರೆ ಕಂಡು ಸರಿಗಟ್ಟಿದಪೆನೆಂದು 
ತೆಗೆಯಲೆಲೆ ಮುರುಟಿ ಬೀಳಲ್ಕಕಟ ಮುತ್ತುದುರ್ದುವೆಂದೊಡನೆ ಕೈಯಿಕ್ಕೆ (ನಂದಿಮಾ. 
೬ ೩೩). ೨. ಸಾಲಾಗಿ ಕಟ್ಟು: ಉರವಣಿಸುವ ತುರುಕರನು ಮುರಿಯಲಿಟ್‌ದು 
ಮೂಗರಿದು ತಂದಾಕ್ಷಣ ಸರಗಟ್ಟಿ ಮೆಜೆಸಿದರಾಗ (ಕಂನವಿ. ೧೫-೩೯). 
(ಸರ್ಕ * ಕಟ್ಟು] 
ಸರಗಡಲು (ನಾ). ದೀರ್ಪವಾದ ಸಮುದ್ರ; ವಿಶಾಲವಾದ ಸಾಗರ: 
ಮಡದಿಗಾಗಿ ಸರಗಡಲನೆ ಕಟ್ಟಿ ಹಿಡಿದು ರಾವಣನ ಕೊಂದ (ಪುರಂದ. ೩-೨೪-೭). 
[ಸರೆ *- ಕಡಲು (ಆ ಕಡಲ್‌! 
ಸರಗತೆ (ನಾ). ಒಂದಾದ ಮೇಲೊಂದರಂತೆ ಹೇಳುವ ಕತೆ : ಬೇಸರ 
ಪರಿಹಾರಕ್ಕಾಗಿ ಯಾರಾದರೊಬ್ಬರು ಸರದಿಯ ಮೇಲೆ ಹೇಳುತ್ತಿದ್ದ ಸರಗತೆಯನ್ನು 
ತಾನು ಕೇಳಿದ್ದು (ಮಲೆಮ. ೬೭೭). (ಸರ್ಕ 4 ಕತೆ] 
ಸರಗರಂ "ಸರಗರಮು' ನೋ. 
ಸರಗರಮು, ಸರಗರಂ (ನಾ). ಆಸಕ್ತಿ : ಬಹಳ ಸರಗರಮಿನಿಂದಾ ಮಾಡಿದ್ದು 
ಯಾವತ್ತು ನಾವುಕೇಳಿ... ಸುಖದಿಂದಾ ಇರಬೇಕು ಎಂತಾ ಬೇಡಿಕೊಳ್ಳುತ್ತಾ ಇದ್ದೇವೆ 
(ರಾಜೇಂದ್ರ. ೧೨೬). ಸರಗರಂ : ೨. ನಿರತನಾದವನು ; ಆಸಕ್ತ : ಸರಹದ್ದಿನಲ್ಲಿ 
ಕಲ್ಲುಗಳ ನೆಡುವ ಚಾಕ್ರಿ ಮೇಲೆ ಸರಗರಂ ಆಗಿ ಇದ್ದಾನು (ರಾಜೇಂದ್ರ. ೧೩೯). 
(«- ಪಾರ. ಮರಾ. ಸರಗರಮ್‌] 
ಸರಗಸ್ತು (ನಾ). ರಾತ್ರಿಯಲ್ಲಿ ಮಾಡುವ ಮದುವೆ ಮುಂತಾದುವುಗಳ 
ಮೆರವಣಿಗೆ: (8). 1 ಪಾರ. ಮರಾ. ಸರಗಶ್‌] 
ಸರಗಾಣ್‌ (ಕ್ರಿ). ಧ್ವನಿಯನ್ನು ಪರೀಕ್ಷಿಸು : ವೀಣೆಯನರಸಿ ತೆಗೆಕೊಂಡಾ ಶ್ರುತಿಯ 
ಕಿಜುವೆರಳಿನಲಿ ಮಿಡಿದೊಡನೆ ಟೇಪಿಯನೆತ್ತಿ ಸರಗಂಡು ಹೊರೆಯ ಮಧುರದ 
ಷಡ್ಡಪಂಚಮದೆರಡುತಂತಿಯನಾರಯಿದು ಬಾಜಿಸಿದಳಾ ಚದುರೆ 
(ಸಾಳ್ವಭಾ. ೧೮-೭). (ಸರ, * ಕಾಣ್‌] 
ಸರಗು "ಸರಕ್ಕು' ನೋ. 
ಸರಗುಣಿಕೆ (ನಾ). ಎಳೆದರೆ ಬಿಗಿದುಕೊಳ್ಳುವಂಥ ಗಂಟು ; ಜೀರುಗುಣಿಕೆ : 
ಬಿಳಿಯ ಕನ್ನಡಕ . . . ದಾರಕಟ್ಟಿ ಹಿಂದೆ ಸರಗುಣಿಕೆ ಹಾಕುವಂಥದು (ನಾಡಿಗೇ. ೧೦೬) ; 
ಮೊದಲನೆಯ ಮುದುಕನು ಉದ್ದವಾಗಿ ಹಗ್ಗವನ್ನು ಹೊಸೆಯುತ್ತ ಅದರ ಸರಗುಣಿಕೆಯನ್ನು 
ಹೊಸಬನ ಕೊರಳಿಗೆ ಸಿಕ್ಕಿಸಿದನು (ಮಗಜ. ೩). (ಸರ, % ಕುಣಿಕ್ಕೆ (< ಕುಳಿಕೆ,)] 
ಸರಗುದ್ದು (ನಾ). ಉದ್ದವಾಗಿ ಇರುವ ಬಿಲ : ಗುದ್ದುಗಳಲ್ಲಿ ಕೆಲವು ಬಹಳ 
ಉದ್ದವಾಗಿರುತ್ತವೆ. ಅವುಗಳನ್ನು ಸರಗುದ್ದು ಎಂದು ಕರೆಯುತ್ತಾರೆ (ಕಾನೂರು. ೩೯೦). 
[ಸರ್ಕ 3- ಗುದ್ದು] 


೮೩೭೩ 


ಸರಡ್ಮು 


ಸರಗೆಯ್‌ (ನಾ). ಹಾರದಂತೆ ಮಾಡು ; ಮಾಲೆಗಟ್ಟು : ಬಲಿದ ಬಾಳೆಯ ಕಾಯ 
- ..- ಚಿಕ್ಕಡಕೆಯಂದದೊಳು ಕತ್ತರಿಸಿ ಬಲಿಯಿಸಿದ ಹಾಲಂ ಮತ್ತದಬ ತೆಜದಿ ಕುಯ್ದು 
ಬಾಳೆಯ ಕಾಯನು ಬೆರಸಿ ಸರ (ಪಾಠಾಂ. ರಿ]ಗೆಯ್ದು ತುಪ್ಪದೊಳದ್ದಿ (ಸೂಪಶಾ. ೪-೮೪). 
[ಸರ್ಕ + ಕೆಯ್‌] 

5 |ಸರಗೆಯ್ಯು "ಸರಂಗೆಯ್‌' ನೋ. 
ಸರಗೈ "ಸರಂಗೆಯ್‌' ನೋ. 
ಸರಗೊಡು "ಸರಂಗುಡು' ನೋ. 
ಸರಗೊಳಿಸು "ಸರಂಗೊಳಿಸು' ನೋ. 
ಸರಗೊಳು "ಸರಂಗೊಳ್‌' ನೋ. 

0| ಸರಗೋಲು (ನಾ). (7). ಎಷ್ಟು ತಿಂದು ಕುಡಿದಿದ್ದನೆಂದರೆ, ಕಡುಬು ತುಂಡು ಕಳ್ಳು 
ಹೆಂಡ ತುಂಬಿದ ಸರಗೋಲಾಗಿ ಹೋಗಿದ್ದನು! (ಮಲೆಮ. ೨೪). (9 

ಸರಗೋವಿ (ನಾ). ನಿಡಿದಾದ ಕೋವಿ, - ಬಂದೂಕು : ಆನೆಗಳ ನೀಡುಗೋಡುಗಳಿಂ 
ಕಂಭಂಗಳಂ ಗಂಡುಗಲಿಗಳ ಗುಂಡುಗೋವಿ ಸರಗೋವಿಗಳಿಂ ಬೋದಿಗೆ ತೊಲೆಗಳಂ 
» ೬. ಅಳವಡಿಸಿ (ಚಕವಂ. ೫೪-೧೪). (ಸರ್ಕ 3- ಕೋವಿ 

ಸರಜಂಗು (ನಾ). (ಎತ್ತು, ಕುದುರೆಗಳ ಕಾಲಿಗೆ ಕಟ್ಟುವ) ಸಣ್ಣಗೆಜ್ಜೆ: 
ಬಸವಣ್ಣ ಬೋರಂಗಿ ಪಕ್ಕ ಸರಜಂಗು ಕಟಗೊಂಡು ಏರಿ ಮೇದಾನೊ ಎಳೆಹುಲ್ಲೊ 
(ಜನಗೀ. ೧೬) ; ಕರಿಯೆತ್ತಿಗೆ ಕಮಳದ್ದೂ ಬಿಳಿಯೆತ್ತಿಗೆ ಗೆಜ್ಜೆಸರ ಸಾರಂಗೆಂಬುಯೆತ್ತಿಗೆ 
ಸರಜಂಗ ಕಟ್ಟಿತ್ತ (ಲೋಕಗೀ. ೧೬೭). [ಸರ 3 ಜಂಗ್ಳು) 

ಸರಜ್ಯಾ (ನಾ). ಕರವಸೂಲಿ ಮಾಡುವ ಮುಖ್ಯಾಧಿಕಾರಿ;ಜಕಾತಿದಾರ : ನಿಚ್ಚಮ 
ದವಣಿಗ ಹನುಮಪ್ಪನಾಯಕರ ಪುತ್ರರಾದ ಸರಜ್ಮಾಹನುಮಪ್ಪನಾಯಕರು (ಎಕ. ೪ 
ತರೀಕೆ. ೨೧-೧೩ :1655). "ಸರ್ಜ್ಯ' ಪರಾ. (೫ ಇದು "ಸರ್ಜಾ' ಎಂಬುದರ ಅಪಲಿಖಿತ। 

ಸರಟ (ನಾ). ೧. ಓತಿಕೇತ ; ಊಸರವಳ್ಳಿ : ""ಸರಟ;, ಕೈಕಲಾಸಃ - ಈ ೨ ವೋತಿ'' 
(ಹಲಾಯು. ೩೯-೬೧) ; ನರಿ ಶಶಕಂ ವೃಕಂ ಸರಟನೆಯ್ಯಮಿಗ0 ಮರೆವಿಂಡು ಬೆಕ್ಕು (ಗರ. 
೧-೭೩) ; ಹರಿಣ ಭಾರದ್ವಾಜನುಡಿಕೆಯ ಸರಟ ನಕುಲನ . . . ಶಕುನವನು ಕೈಕೊಳುತ 
ನಡೆತಂದ (ಕುವ್ಮಾಅ. ೪-೩೩). ೨. ಗಾಳಿ. ೩. (ಆಲಂ) ಅನಿಶ್ಚಯಬುದ್ಧಿಯವನು: 
ಸರಟನ ಮುಂದೆ ಸತ್ಮವಿದ್ದಡೆ ನಿಶ್ಚಯಿಸಲಟ್‌ಯ (ಮೋಳಿಮಾ. ೨೫-೧೦೧). ಸಂ.) 

ಸರಟಪುರ "ಸರಟವುರ' ನೋ. 

ಸರಟವುರ, ಸರಟಪುರ (ನಾ). ಒಂದು ಊರಿನ ಹೆಸರು : ೫ 
ಧಾರವಾಡಜಿಲ್ಲೆಯಲ್ಲಿರುವ ಈಗಿನ ಗದಗತಾಲ್ಲೂಕಿನ ಸೊರಟೂರು : 
ಪುರಿಗೆಜೆನಾಡ ಸರಟವುರದಾ(ದ)ಯೃದಿಮ್ಟರುಮಿಟ್ದು ನಾಡಯಿಸೆ ಮಾನಸಿಗರ 
ಚಿದಾ(ದ)ಣ್ಣ(೦) ಗೋಸಾಸಮಿಟ್ಟೊ(0೦) (ಎಇ. X೫1. ೨೦೮-೫ ; 883); 
ಸರಟವುರಮನಂಗರಕಂ ಶ್ರೀರುದ್ಧಪಯ್ಯನಾಳುತ್ತಿರೆ (ಇಆ. ೩11. ೨೫೭-೩ :951). ಸರಟಪುರ: 
ಸರಟಪುರದ ಆಯ್ವದಿಮ್ಪರ್ಗಾ x ಯಾನುಪರ್ಬ್ಬದಿನ್ದ ತುಪ್ಪದೆ(ಟ್‌)ನುಟಿದೋನ್‌ 

೧ + ಪುರ! 


ದ್‌ 


20 


25 


(ಸೌಇಇ. XTi. ೧೨-೧೨; 867). 
35|ಸರಡ "ಸರಾಡ್ಕ' 'ನೋ. 
ಸರಡು, (ನಾ). ಮೋಸ; ಕಪಟ: ಬರೆದಾತನ ಸಾಕ್ಷಿಗಳಳಿದರು ಗಡ ನೆರವಿ ನೀವಪ್ಪುದೆಂಬಿರಿ 
ಗಡ ಸರಡಿನೋಲೆಯ ತೋಜ್‌ ನಮ್ಮನಾಳ್ದಪ ಗಡ ದುರುಳ ಹಾರುವ ಲೇಸುಲೇಸೆಂದ 
(ತ್ರಿಭುತಿ. ೧೦-೧೬) ; ಸರಡುಂ ಬರಡುಂ ಮುಡಿಗಳ ಪರಿಹರಿಸಿ ನಿಜಾತ್ಮಗುಣ 
ಪೆರ್ಚಿಸುವಂತಾಯರಡೆರಡುಂ ಮಾತಿನಿಂದಲಿ ನಿರಂತರಂ ತತ್ವದಲ್ಲಿಯಬಭ್ಮಾಸಿಸು ನೀಂ 


40 (ಭವ್ಮಾಮೃ. ೧೪). (- ತಮಿ. ಚರಟು - ಯುಕ್ತಿ) 
ಸರಡ್ಮು (ನಾ). ಎಳೆಯದಾದ ಹಣ್ಣು : ಪರಡಿಗವಿಲೆಯ ಪಾಯಸಂಗಳ ಬಡಿಸುತಂ 
|  ಸರಡುಸವಿಗಳ ಪಳಿವ ತಿಳಿದುಪ್ಪಮಂ ನೆಲದು (ಲಿಂಗಪು. ೧೪-೩೬). 
[ಆ ಪ್ರಾ. ಸರಡು. / ಸಂ. ಶಾಲಾಟು) 
ಸರಡ್ಮು (ನಾ). ಒಂದು ಬಗೆಯ ಜರತಾರಿಬಟ್ಟೆ : ಸಾವಳೆ ಸರಡು . .. ಚಂದ್ರಾ 
45 ಭರಣ ಮೊದಲಾದ ನಾನಾವಸ್ತಗಳಂ ಕುಡುವ ಪದ್ಮನಿಧಿಯುಂ (ಶಾಸ್ತ್ರಟೀ. ೧೯-೬). 


[?/ ತಮಿ. ಚರಟು] 


ಸರಡುವೀಟು್‌ 


ಸರಡುವೀಟ್‌ (ಕ್ರಿ). ಒಣಗು ; ಬಾಡು (7) : ಬೇಸಗೆಯ ಬಿಸಿಲ ಸೋಂಕಿಂ | 
ವಾಸಂತೀವಲ್ಲಿ ಸರಡುವಿರ್ದಂತಿರೆ ನಿನ್ನೀ ಸುಕುಮಾರಲತಾತಿವಿಳಾಸಮಿದೇಕಾರಣಂ 
ನಯಂಗುಂದಿದುದೋ (ಮಲ್ಲಿಪು. ೪-೭). [ಸರಡು * ಬೀಯ) 
ಸರಡೆ "ಸಜಡು' ನೋ. 
ಸರಣ್‌ 'ಶರಣ್‌' ನೋ. 
ಸರಣ (ನಾ). ೧. ಚಲನೆ ; ಗತಿ. ೨. ಪ್ರವಾಹ. ೩. ಕಬ್ಬಿಣದ ತುಕ್ಕು,- ಜಂಗು. 
[ಸಂ.] 
ಸರಣ್ಮ (ನಾ). ಚಿತೆ : ಒಂದ ಸರಣದಾಗ ನಾಲ್ಕ ನಾಲ್ಕಹೆಣ (ನಿಸರ್ಗ. ೧೫೯) ; ಸರಣದಾಗ 
ಹಾಕಿದರೂ ಅವ ತನ್ನ ಗುಣ ಬಿಡುವುದಿಲ್ಲ (ಸುವರ್ಣ. ೩:೬). (ಇ ಮರಾ. ಸರಣ] 
ಸರಣವೃತ್ತಿ (ನಾ). ಶರಣರ ಬಭೋಜನಕ್ಕಾಗಿ ಬಿಟ್ಟಿ ದತ್ತಿ : ಅಳ್ಳಿಯನ 
ಮಗಂ ನಾದಯ್ಕನ ಬಮ್ಮಂ ದಳಜಂ ಕೊ(ಣ್ಣು] ಬಿಟ್ಟ ಸರಣವೃತ್ತಿ (ಮೈಲರಿ. ೧೯೬೨, | 
೭೫- ೨೯ ; 1082). [ಆ ಸಂ. ಶರಣವೃತ್ತಿ] | 
ಸರಣಾಗತ (ನಾ). ಮೊರೆಹೊಕ್ಕವನು ; ಶರಣಾದವನು : ಸಾಹಸೋತ್ತುಂಗಂ 
ಸರಣಾಗತವಜ್ರಪಂಜರಂ ವೈರಿಮದಭಂಜನಂ (ಸೌಇಇ. ೫.೪೧ ೧೨ : 1೧68). 
(ಆ ಸಂ. ಶರಣಾಗತ) 
ಸರಣಿ (ನಾ). ೧. ದಾರಿ; ಹಾದಿ; ಮಾರ್ಗ: ಗುರುವೆ ನಿಮ್ಮಲಿ ನಾವು ವೀರರೆ 
ಸರಣಿಯನು ಬೆಸಸುವುದು ತನಗೆ (ಕೌಶಿರಾ. ೯-೬೩) ; ಉಪಾಯಮಂ ಸಾಧಿಸುವ 
ಸರಣಿಯನೊರೆಯಬೇಕು (ಗಗತಾ. ೧೩-೧೧). ೨. ಕ್ರಮ ; ರೀತಿ ; ವಿಧಾನ : ಲೋಹಕ್ಕೆ 
ಪರುಷದ ಸರಣಿಯಿಂ ಗತಪೂರ್ವವರ್ಣಾಂತಪ್ರಯುತಮಾಗಿ (ಬಸವು. ೩೮-೪೫) ; 
ಮುನಿಪತಿಯರಣಿಯನು ಕೊಂಡೊಯ್ದ ಹುಲುಮೃಗಸರಣಿಯಲಿ ಸೈವರಿದರಂದಾಕರ್ಣ 
ಮಾರ್ಗಣರು (ಕುವ್ಮಾಅ. ೨೩-೯) ; ನಾನು ಬರೆಯುತ್ತಿರುವ ವಾಕ್ಕಗಳಲ್ಲಿ ಸರಣಿಯಿಲ್ಲ 
(ಹೊಸಕ್ಸಿ. ೩). ೩. ಶೈಲಿ ; ಧಾಟಿ ; ಗತಿ : ಸರಳತೆಗೆ ಮನವೊಲಿದಿದ್ದ ವೀರಶೈವಕವಿಗಳ 
ರಚನೆಗೆ ಸಾಂಗತ್ಯದ ಸರಣಿ ತುಂಬ ಅನುಕೂಲವಾಯಿತು (ಕುಮುಸಾಂ. ೪) ; ಅವಳ 
ಮಾತಿನ ಸರಣಿ ತನ್ನ ಸರಳಮನಸ್ಸಿಗೆ ಸಮನಾದ ಅರ್ಥ ಕೊಡದೆ ಹೋಯಿತು (ಮೂಕಜ್ಜಿ. 
೩೪). ೪. ನೇರವಾದ ಸಾಲು ; ಅವಿಚ್ಛಿನ್ನವಾದ ಶ್ರೇಣಿ. ೫. ಒಂದು ಬಗೆಯ 
ಗಂಟಲುಬೇನೆ. (ಸಂ. ಸರಣಿ, ಸರಣೀ। 
ಸರಣಿಗೆಡು (ಕ್ರಿ). ಹಾದಿತಪ್ಪು ;ದಾರಿತಪ್ಪು: ಕಲಕಲುಂ ಸಕಲಸಿಂಧುಗಳ್‌ ತರಣಿಶಶಿಗಳ್‌ 
ಸರಣಿಗೆಡೆ ಜಗದೊಳಂಧಕಾಸುರನ ಭೇರೀರವಂ ಪೊಣ್ಮಿದುದು (ಚೆಬಪು. ೪೭-೩೧). 
(ಸರಣಿ ೬ ಕೆಡು] 
ಸರಣಿದೋು (ಕ್ರಿ). ಮಾರ್ಗವನ್ನು ಕಾಣಿಸು ; ಹಾದಿಯನ್ನು ತೋರು : 
ತೊಟೆವೆಣ್ಣಿಬ್ಬಗೆಯಾಗಿ ಸರಣಿದೋಅಲು ವರಗುರುಶಿಷ್ಕರೊಂದಾಗಿ ನಡೆಯೆ 
(ಕರಚಾ. ೪-೪೦). (ಸರಣಿ 4" ತೋಜು] - 
ಸರಣು "ಶರಣ್‌' ನೋ. 
ಸರಣ್ಬುಗು "ಶರಣ್ಟೊಗು' ನೋ. 
ಸರಣ್ಸೊಗು 'ಶರಣ್ಟೊಗು' ನೋ. 
ಸರತಪ್ಪು "ಸರದಪ್ಪು' ನೋ. 
ಸರತಾತಿ (ನಾ). ತೋಳಿಗೆ ಧರಿಸುವ ಒಂದು ಬಗೆಯ ಆಭರಣ : 
ತೋಳೊಳೊಪ್ಪುವ ಸರತಾತಿ ಹೊಂಬಳೆಗಳ ಬಾಲೆವೆಣ್ಣುಗಳ್ಳೆದಿದರು (ಕಂನಎ. ೨೧-೧೬). 
"ಸರದಾಳ್ಕಿ' ಪರಾ. [ಸರ್ಕ 3 ತಾತ್ಮಿ (ಆ ತಾಯಿತಿ)] 
ಸರತಿ "ಸರದ್ಮಿ' ನೋ. 
ಸರತ್ಮಿ "ಸರದ್ಮಿ' ನೋ. 
ಸರತ್ನಿ (ನಾ). ಮೊಳಕೈಯಿಂದ ಮುಷ್ಟಿಯ ತುದಿವರೆಗಿನ ಅಳತೆ ; ಒಂದು 
ಗುದ್ದುಮೊಳ : ""ಸರತ್ನಿ - ಹಿಡಿಕೆಯ ಹಿಡಿದು ಅಳೆದ ಮೊಲಂ'' (ನಾಚರಾ. ಕಿ). 
(ಸಂ.] 
ಸರಥ (ಗು). ೧. ರಥಸಹಿತವಾದ ; ರಥವನ್ನುಳ್ಳ. ೨. ಒಂದೇ ರಥದಲ್ಲಿ 
ಏರಿರುವ. ` (ನಾ). ೩. ರಥದಲ್ಲಿದ್ದುಕೊಂಡು ಯುದ್ಧಮಾಡುವವನು; 


a 


10 


2s 


೮೩೭೪ 


ಸರದ್ಮಿ 


ರಥಿಕ : ಸರಥನದೊರ್ವಂ ದೂರದೆ ಬರುತಿರ್ದಪನವನೊಳಟ್‌ವೆನಾಹವ 
ವಾರ್ತಾಂತರಮಂ (ಕುಸುಮಾ. ೧೧-೧೬). [ಸೆಂ.) 

[ಸರದ (ನಾ). ಶರತ್ಕಾಲ ; ಶರದೃತು : ಸರದದ ಮುಗಿಲನೆ ಬಿಡದನುಕರಿಸುವ 
ಧವಳಾಶೃದಿಂದಮೆಸೆದೊಪ್ಪುವ ಲೋಹರಥಂ (ಪಂಪಧಾ. ೧೦-೫೬) ; ಸರದದ 
ಮುಗಿಲ್ಗಳೆಅಗಿದ ತರಳಸೃಟಿಕಾದ್ರಿನಿಕರಮೆನೆ . . . ಪೆರ್ದೆರೆವಿಂಡುಗಳೆಸೆವುವಾ 
ಮಹಾವಾಹಿನಿಯೊಳ್‌ (ಚಂದ್ರವು. ೧೦-೫೦) ; ಸರದದ ನವಚಂದ್ರಿಕೆಯಂ ಪೊರೆಯೆತ್ತಿದ 

_ ತೆಆದೆ ಮಿಜುಪ ಬೆಳ್ಬಿಂ ತಳ್ಳಿಂ ಪಿರಿದೆಸೆವ ಮಂಡಕಾಪರಿಕರಮಂ ಬಡ್ಡಿಸಿದರಸದಳಂ 
ಸುರಸತಿಯರ್‌ (ಶಾಂತೀಶ್ವ. ೧೫-೬೧). [ಆ ಪ್ರಾ. ಸರದ. /ಸಂ. ಶರದ್‌) 

ಸರದಪ್ಪು, ಸರತಪ್ಪು (ನಾ). ಒಂದಾದ ಮೇಲೊಂದರಂತೆ ಆಗುವ ತಪ್ಪು; 
ತಪ್ಪುಗಳ ಸರಣಿ : ಸಾಕ್ಷಾತ್‌ ವಿರೂಪಾಕ್ಷನ ಸನ್ನಿಧಿಯಲ್ಲಿ ಹೇಳಿಸುವುದು ನಾಲ್ಕನೆಯ 
ಸರದಪ್ಪು (ತುಂಗಭ. ೯೩). ಸರತಪ್ಪು : ಬರೆದ ಉತ್ತರದಲ್ಲೆಲ್ಲಾ ಸರತಪ್ಪುಗಳೇ ತುಂಬಿವೆ 
(ರೂಢಿ. (ಸರ್ಕ *- ತಪ್ಪು! 

ಸರದಾಗಮ (ನಾ). ಶರತ್ಕಾಲದ ಆಗಮನ,- ಪ್ರಾರಂಭ : ಸರದಾಶಯಕ್ಕೆ 
ವಿಶದತೆ ಸರದಾಗಮದಿಂದಮಪ್ಪ ತೆಜದಿಂದೆ ಮುನೀಶ್ವರರಾಗಮದಿಂದವನೀಶ್ವರಾಶಯ 
'ಕ್ಯಾದುದತಿಶಯಂ ವಿಶದತ್ವಂ (ಪಾರ್ಶ್ವಪು ೧-೩೪). (£ ಸಂ. ಶರದಾಗಮ) 

ಸರದಾರ, ಸರ್ದಾರ್‌, ಸರ್ದಾರ (ನಾ). ೧. ದೊಡ್ಡಅಧಿಕಾರಸ್ಥ; ಮುಖ್ಯ 
ಅಧಿಕಾರಿ : (8). ೨. ದಕ್ಷ ; ಸಮರ್ಥ : ""ಸರದಾರನೆನಲ್‌ ಸಲೆ ಸಮರ್ಥನೆಂದಣಾಗೆ 
ಬುಧರ್‌'' (ಭಾರನಿ. ೩೪) ; ದಾರಿಯಿಂದ ಹೋಗುವ ಕಳ್ಳನು ಸಹ ಇಂಥಾ ಶೂರ 
ಸರದಾರನಿಗೆ ಇಷ್ಟು ಕಮ್ಮತ್ತು ನಗುನಗುತ್ತಾ ಕೊಟ್ಟಾನು ! (ಮೋಹಿನೀ. ೬೭). ೩. ಒಡೆಯ; 
ಯಜಮಾನ : ಸರದಾರ ಬರುವಾಗ ಸುರಿದಾವ ಮಲ್ಲೀಗಿ ದೊರೆ ನನ್ನ ತಮ್ಮ 
ಬರುವಾಗ ಯಾಲಕ್ಕಿಗೊನಿ ಬಾಗಿ ಹಾಲ ಸುರಿದಾವ (ಗರತಿ. ೫೮) ; ಸರದಾರ ನಿಮ್ಮಿಂದ 
ಸರುವೆಲ್ಲ ಮರತೇನ ಸರದಾಗ ಇರುವ ಗುಳದಾಳಿ ನಿಮ್ಮಿಂದ ಸರುವಬಳಗೆಲ್ಲ ಮರತೇನ 
(ಕನ್ನಜಾ. ೧೧೯). ೪. ಸೇನಾಧಿಕಾರಿ ; ಪಡೆವಳ : ಕೊಡಗಿನ ಮಂದಿಯು . . . ಅವರ 
ಕಡೆಯ ಸುಮಾರು ೧೫೦೦ ಜನ ಪರಿಯಂತರ ಮೃತವಾಗಿ, ೭೭ ಅಂದಳದ ಸರದಾರರ 
ಸಹ ಕಡಿದು ಹಾಕಿದರು (ರಾಜೇಂದ್ರ. ೫) : ಸಾಹಸವ ತೋರ್ಪೆವೆಂದಾವರಿಸಿ ಜರ್ನಲ್ಲು 
ಕರ್ನಲ್ಲು ಮೊದಲಾದ ಸರದಾರರೈತಂದರು (ವರ್ಷವ. ೩-೫೪) ;ಸಾವಿರಕುದುರೆ ಸರದಾರ 
ಮನೆಹೆಂಡತಿಗೆ ಕಾಸ್ತಾರ (ಗಾದ). ಸರ್ದಾರ್‌: ೧. (ರೈಸ್‌ಗೆ. ॥ ೫೬೧). ಸರ್ದಾರ: ೧. 
ನೌಕರರಿಗೆಲ್ಲ ಅವನೇ ಸರ್ದಾರ (ಸಾಹೇಬ್‌. ೧೩) ; ಬೀದಿಪೋಲಿಯಾಗಿ ತಿರ್ಗಾಡ್ತಿದ್ದ ಆ 
ಭುಜಂಗ ದೊಡ್ಡ ಸರ್ದಾರ ಆಗಿ ಸೂಟುಬೂಟು ಹಾಕಾಕೆ ಸುರುಮಾಡ್ದ !(ದೇಶಧು. ೭೫). 

(- ಪಾರ. ಹಿಂ. ಮರಾ. ಸರ್ದಾರ್‌) 

ಸರದಾಲಿ, ಸರದಾಳ್ಕಿ (ನಾ). ಒಂದು ಬಗೆಯ ಔಷಧೀಸಸ್ಮ : "'ಕಾಡಿಲ್ಕ:- 
ಕಂಬಳಿಹುಳ, ತುಂಬಿ, ಸರದಾಲಿ'' (ಓಷಧಿ. ೪೨) ; ಗುಹಾ ವ ಸರದಾಲೀ (ಎಿವೈವಿ. ೬೦). 
ಸರದಾಳ್ಮಿ : ಬಹುಮೂತ್ರಕ್ಕೆ - ಸರದಾಳಿಯ ಸಮೂಲವಂ ತಂದು ನಿಂಬೇಹುಳಿಯಲ್ಲಿ 
ಕೊಳ್ಳಲು ಗುಣ (ವಿವೈವಿ. ೧೨೧). [1 

ಸರದಾವಣಿ (ನಾ). ದನಗಳನ್ನು ಸಾಲಾಗಿ ಕಟ್ಟುವ ಹಗ್ಗ, - ಹಂತಿ ಕಟ್ಟುವ 
ಹಗ್ಗ: ಸರದಾವಣಿಗೆ ದನವನು ಮಾಡಿ ಕಟ್ಟಿಯೆ ಹರುಷದಿಂದಾಳುತಾಳಿಹಳು 
(ದೇವಾಂಪು. ೨-೨೫೨). (ಸರ್ಕ + ದಾವಣಿ] 

ಸರದಾಳ್ಕಿ (ನಾ). ಒಂದು ಬಗೆಯ ಕಂಠಾಭರಣ : ಕೊರಳಿನಲ್ಲಿ ಗಟ್ಟಿಮುಟ್ಟಿಯಾದ 
ಐವತ್ತು ಪುತ್ಹಳಿಗಳ ಸರವೊಂದು, ಗೆಜ್ಜೆಟೀಕೆ, ಸರಿಗೆ, ಸರದಾಳಿ ಸಾಮಾನೊಂದಚ್ಚೇರಿನದು 
(ಹೂಬಸಿ. ೭೨). [ಸರ 3: ತಾಳಿ (ಆ ತಾಲ್ಮಿ). /ತಮಿ. ಚರಟ್ಟುತ್ತಾಲಿ] 

ಸರದಾಳ್ಮಿ "ಸರದಾಲಿ' ನೋ. 

ಸರದಿ, (ನಾ). ಕಡಲು ; ಸಮುದ್ರ :ಸೊರೆಯೊಳಗೆ ತೀವಿ ಮಣ್ಣಂ ಸರದಿಯೊಳಿಕ್ಕಿದೊಡೆ 
ನೆಗೆಯಲಾರ್ಪುದೆ (ಧರ್ಮಾಮೃ. ೯-೧೨೧). [ಇ ಸಂ. ಶರಧಿ] 

ಸರದ್ಮಿ, ಸರ್ದಿ (ಗು). ೧. ತಂಪಾದ ;ಶೀತಲವಾದ. (ನಾ). ೨. ತಂಪು ; ಶೈತ್ಯ: 
(8). ೩. ನೆಗಡಿ : (8). ಸರ್ದಿ: ೧. ಮಳೆಗಾಲದಲ್ಲಿ ಉಪ್ಪಿನ (ಉತಾರ) ಅಳತೆ ಮತ್ತು 
ತೂಕ ಬಹಳೇ ಕಡಿಮೆ ಬರುತ್ತದೆ. .. ಸರ್ದಿಹವೆಯಿಂದ' ಹಶಿಆಗಿ ಉಶಾರನಕಾ ಬಹಳೇ 


ಸರದ್ಮಿ ೮೩೭೫ 


ಕಡಿಮೆ ಬರುತ್ತದೆ (ಮುಂಬವ್ಕಾ . ೨೭೬). ೩. ಮಳೆಯಲ್ಲಿ ನೆನೆದು ಮಗುವಿಗೆ ಸರ್ದಿ 
ಆಗಿದೆ (ರೂಢಿ). "ಶಲದಿ' ಪರಾ. 
[€- ಪಾರ. ಹಿಂ. ಸರ್ದೀ ; ಮರಾ. ಸರದೀ, ಸರ್ದಿೀ) 

ಸರದ್ಮಿ, ಸರತ್ಮಿ, ಸರ್ತಿ, ಸರ್ತು ( ನಾ). ೧. ಪಾಳಿ ; ಅನುಕ್ರಮ : ಶ್ರೀಕಳಶನಾಥ 
ದೇವರಿಗೆ ಸಲುದು ಗ ೨ ಒಸಗೆ ಹೋರಿನಾಡ ಸೀಮೆಗೆ ಸಲಗೆಗೆ ಒಂದು ಹಣವಿನ ಸರದಿ 
ಬಂದಾಗ ಯಾ ಗ್ರಾಮಕ್ಕೆ ತೆತ್ತು ಬಹುದು (ಮೈಆರಿ. ೧೯೪೦, ೨೮-೨೯ ;1507) ; ಈ ಸರದೀ 
ಪ್ರಕಾರ ಒಂದು ದಿನ ಒಬ್ಬ ಬ್ರಾಹ್ಮಣನು ತನ್ನ ಮಗನನ್ನು ಆಸುರನಿಗೆ ಆಹುತಿ 
ಕೊಡಬೇಕಾಗಿತ್ತು (ನೀತಿಚಿಂ. ೫! ೧೯); ನಾವು ಪರದೆಯ ಹಿಂದಕ್ಕೆ ಹೋಗಿ ನಮ್ಮ 
ಸರದಿಯನ್ನು ಕಾಯುತ್ತಿದ್ದೆವು (ಶಾರವ. ೨೦೪). ಸರತಿ : ೧. ನೋಡ ಬನ್ನಿರೆ. . 
ಪರಿಪರಿ ವಿನಿಯೋಗದವರೆಲ್ಲ ತಾವ್‌ ತಮ್ಮ ಸರತಿ ತಪ್ಪದೆ ಬಂದು ಇರುತಿಪ್ಪ ಸೊಬಗನು 
(ಪುರಂದ. ೨-೪೨-೨) ; ಇಂದಿನಿಂದಲೇ ಸರತಿಯಿಂದ ರೋಗಿಯ ಶುಶ್ರೂಷೆ ಆರಂಭವಾಗಬೇಕು 
(ಎರಸೆ. ೨೦). ೨. ಸಲ; ಬಾರಿ: ಆಡುಗಳು ಸರತಿಗೆ ಎರಡು ಮೂರು ಮರಿಗಳನ್ನು 
ಈಯುತ್ತವೆ (ಮುಂಬಯಿ. ೩-೧೧) ; ತಲೆಗೊಂದು ಬುದ್ಧಿ, ಸರತಿಗೊಂದು ಮಾತು 
(ಸಾಹಎ. ೩). ಸರ್ತಿ: ೨. ಉಳಿಕೆ ಅಕ್ಕಿ ಸಾಗಿಸಿಕೊಂಡು ಹೋಗುವ ಬಗ್ಗೆ ಯೆರಡನೆ 
ಸರ್ತಿ ಬರುತ್ತೇವೆ (ರಾಜೇಂದ್ರ. ೪೨); ಇಪ್ಪತ್ತುದಿನ ಹಾಕಿಬಿಟ್ರು ಸರ್ಕೀಟು ಈ ಸರ್ತಿ 
(ನಡೆದಾ. ॥ ೫೩೩); ಚೇಳಿಗೆ ಪಾರುಪತ್ಮ ಕೊಟ್ಟರೆ ಜಾವಕ್ಕೊಂದು ಸರ್ತಿ ಮುಟ್ಟಿಸಿತು 
(ಗಾದೆ). ಸರ್ತು : ೧. ಲಕ್ಷ್ಮಿದೇವರ ಸೇವೆ ಮಾಡಿ ಬಾನ ವಗೈೆರೆಯರಡು ಯಿಸೆ ಪ್ರಕಾರ 
ದೇವತಾಸೇವೆಗಳು ನಡಶಿಕೊಂಡು ೧೦೦ ಮನೆಯ ಸರ್ತಿನ ಮ್ಯಾಲೆ ಯರಡು ಯಿಸೆ 
ಪ್ರಕಾರ ವರುಷವರುಷೆ ನಡಶಿಕೊಂಡು (ಮೈಲರಿ. ೧೯೨೯, ೯೭-೨೫ ; 15937). 

ಸರತಿಯ ಮೇಲೆ ಎ ಒಬ್ಬರಾದ ಮೇಲೆ ಒಬ್ಬರಂತೆ ಅಥವಾ ಒಂದಾದ 

ಮೇಲೆ ಒಂದರಂತೆ : ನಾವು ಸರತಿಯ ಮೇಲೆ ಆ ಕೆಲಸವನ್ನು ಮಾಡಿ ಮುಗಿಸುವುದಾಗಿ 
ಒಪ್ಪಿಕೊಂಡೆವು (ರೂಢಿ). ಸರತಿಯ ಸಾಲು ಎ ಪಾಳಿಗಾಗಿ ಕಾದು ನಿಂತಿರುವವರ 
ಸಾಲು; ಕ್ಕೂ: ಶಂಕರನ ತಂದೆ ಸರತಿಯ ಸಾಲಿನಲ್ಲಿ ಟಿಕೆಟ್ಟು ಕೊಂಡನು 
(ಕಪಪು. ೨-೧೮). (2.1/ತುಳು. ಸರ್ತಿ] 

ಸರದ್ಮಿ, ಸರತ್ಮಿ, ಸರದೆ (ನಾ). ೧. ಒಂದು ಬಗೆಯ ತೆರಿಗೆ (?) : ಗ್ರಾಮಸರದಿಯಲೂ 
ಸಿಂಗೆರಿಯ (ಸೌಣಎ. ೧೯೩೬. ಉಡುಪಿ. ೨೮೩-೨೯ ; 13287) ಸರತಿ : ೧. ಅರಮನೆಗೆ ತೆಜುವ 
ಸಮ್ಪಳ ಸರತಿ ಕುಡಿಕೆ ಬೆಟೆಗೆ... ಎಲ್ಲವನು ಬಿಟ್ಟೆಊ (ಎಕ. 1. ಮಳವ. ೬೭-೫ ; 15507). 
೨. (2) :20೮« ಬೆಳ್ಳೆಯ ದೇವರ ಸರತಿಯ ಮಠಂ (ಸೌಣಇ ೫1-೯೭-೪೧ ; 1062). 
ಸರದೆ : ೧. ನೀವು ಕೊಡುವ ಕಾಣಿಕೆ ಹಡಪಗಾಣಿಕೆ ಬಿಟ್ಟಿ ಬಿಡಾರ ಸೊಲ್ಲಗೆ ನಾಡ 
ಸರದೆಯ ಮಳವೆಯ ವರ್ತ್ರ್ತನೆ ಉಡುಗೊಜ್‌ ವುಲುಪೆ ಮುನ್ನಾಗಿ ಎಲ್ಲವನೂ 
ಸರ್ವ್ವಮಾನ್ಕವಾಗಿ ನಿಮಗೆ ಮಾಡಿದೆ (ಎಕ. ೪. ತೀರ್ಥಹ. ೧೯-೮೨ ; 1404). ?) 

ಸರದಿಪಟ್ಟಿ (ನಾ). ಕೆಲಸಗಾರರ ಕೆಲಸದ ಪಾಳಿಯನ್ನು ತಿಳಿಸುವ ಪಟ್ಟಿ : 
(ಮು. ಸೈನ್ಯದಲ್ಲಿ) ವೃಕ್ತಿಗಳ ಅಥವಾ ದಳಗಳ ಕೆಲಸದ ಸರದಿಯನ್ನು ತೋರಿಸುವ 
ಪಟ್ಟಿ; ಸರದಿಪಟ್ಟಿ (ಣಂ. ಇಂಕಾ). [ಸರದಿ * ಪಟ್ಟಿ] 

ಸರದೀನಿ (ನಾ). ನೀರಿನಲ್ಲಿಯೆ ಆಹಾರವನ್ನು ತಿಂದು ಬದುಕುವ ಜಲಚರ : 
ಸರಧೊಳ್‌(ದೊಳ್‌) ಸರದೀನಿಗಳಂಬರದೊಳ್‌ ನಕ್ಷತ್ರಪಂಕ್ತಿಗಳ್‌ ಪೂರ್ಣ್ಣಕಳಾಧರ 
ನೊಳ್‌ ಕಳೆಗಳ್‌ ಬೆಳಪನ್ತಿರೆ ಬೆಳಗಿದವಖಳವಿದ್ದೆಗಳ್‌ ತ್ರೈಂ(ತ್ರ್ಯಂ)ಬಕನೊಳ್‌ 
(ww. 2೧೨೯-೪೯: 1074). (ಸರ, + ತೀನ್ಮಿ (<- ತಿನಿ)) 

ಸರದೀಪ (ನಾ). ಸಾಲುದೀಪ : ಗುಡ್ಡದ ಮಲ್ಲಯ್ಮ ಗರುಡಗಂಬದ ಮೇಲೆ ಯಾರ 
ಹಚ್ಮಾರ ಸರವೀಪ ನಮ್ಮನೆಯ ಬಾಲ ಹಚ್ಚಾನ ನಿಜದೀಪ (ಕನ್ನಜಾ. 6. ([ಸಂ.] 

ಸರದುಂಬಿ (ನಾ). ಒಂದು ಬಗೆಯ ತುಂಬೆಗಿಡ ; ಬಿಳಿತುಂಬೆ : (8. 

[ಸರೃ 3- ತುಂಬ್ಳಿ (< ತುಂಬೈ)) 

ಸರದೂಳಿ (ನಾ). ಹೆಣ್ಣು ಹುಲಿ : ಆಡವ್ಮಾಗ ಇರುವಂಥ ಸಾರಂಗ ಸರದೂಳಿ 

ಹೆಬ್ಬುಲಿ ಹುಲಿ ಕರಡಿ ಎಡಬಲ ಹಾಂವು ತೇಳೋ ದೇವಾ (ಮಲ್ಲಿಗೆ. ೨೧). 
[< ಸಂ. ಶಾರ್ದ್ಮೂಲೀ। 
ಸರದೆ "ಸರದ್ಮಿ' ನೋ. 


ಆ 


ಸರಪಳಿ 


ಸರದೇಶಮುಖಿ, ಸರ್ದೇಶಮುಖಿ (ನಾ). ಮೊಗಲರ ಆಳ್ವಿಕೆಯಲ್ಲಿದ್ದ 


ಪ್ರಾಂತಗಳ ಮೇಲೆ ಮರಾಠರು ಹೇರುತ್ತಿದ್ದ ಒಂದು ಬಗೆಯ ಕರ : 
ಬಾಳಾಜಿಯು . . . ಮೊಗಲರ ರಾಜ್ಯದೊಳಗೆ ಚೌಥಾಯಿ (ವಸೂಲಿನ ನಾಲ್ಕನೇ 
ಪಾಲು), ಸರದೇಶಮುಖಿ (ವಸೂಲಿನ ಹತ್ತನೇ ಪಾಲು) ಎಂಬ ಬಾಬುಗಳನ್ನು ಇವನು 
ಶಾಹೂ ರಾಜನಿಗೆ ಸಂಪಾದಿಸಿಕೊಟ್ಟನು (ಕರ್ನಾಇ. ೭೭). ಸರ್ದೇಶಮುಖಿ : ಶಿವಾಜಿ 
ತನ್ನ ಮಗನಿಗಾಗಿ ಬಿಜಾಪುರ ಸಂಸ್ಥಾನದಿಂದ ಚೌತ್ಮಾಯಿಯನ್ನೂ ಸರ್ದೇಶಮುಖಿಯನೂ 
ಸಂಗ್ರಹಿಸಲಧಿಕಾರಿಯಾದನು (ಛತ್ರಿ. 6೧). "ಸರ್‌ದೇಶಮುಖ' ಪರಾ. 

[€- ಮರಾ. ಸರ್‌ದೇಶಮುಖೀ] 


| 
|ಸರದೋಜು "ಸರಂದೋಜು' ನೋ. 
10|ಸರನಿಧಿ (ನಾ). ಕಡಲು ; ಸಮುದ್ರ : ಶರಣಾಗತಪ್ರತತಿಗಾ ಹರಿನಂದನನಿಂದ್ರನಂದನಂ 


ಸರನಿಧಿಯೆಂದು ಬಣ್ಣಿಪುದು ಸಜ್ಜನಸಂತತಿ. . . ಕಾಮಿಸೆಟ್ಟಿಯನ್‌ (ಕಣ. 1೪,೧-೫೦; 
1204) : ಸೋರೆಯಿಂದಂ ದಾಂಟಲೇನಕ್ಕುಮೇ ಸರನಿಧಿಯಂ (ಪಾಪ್ರಾಶ. ೪೧). [ಸಂ.) 


ಸರನೇಜ "ಸರನೇಜೆ' ನೋ. 
ಸರನೇಜೆ, ಸರನೇಜ (ನಾ). ೧. ಒಂದು ಬಗೆಯ. ಈಟಿ : ಅರಿರಾಯ ಲಪನದಿ 


ತಿವಿದು ಸರನೇಜೆಯ ಹೆಡತಲೆಯೊಳು ತೆಗೆದನೊ (ಜ್ಞಾನಚ. ೧೯-೯೫). ಸರನೇಜ: ೨. 
ಬಿರುದು ಬಾವಲಿಗಳನ್ನು ಸೂಚಿಸುವ ಒಂದು ಬಗೆಯ ಸಾಧನ : ಅರಿದಲೆ 
ಸುಶಂಖಚಕ್ರಂ ಕರಮೊಪ್ಪುವ ಕನಕಚೌರಿ ಸೀಗುರಿ . . . ಚಮರಂ ಸರನೇಜಮೆನಿಪ್ಪ 
ಬಿರುದುಗಳನೊಸೆದಿತ್ತಂ (ಕಳನ್ಯ ೧-೧೦೧). [ಸರ 3 ನೇಜೆ (ಆ ನೇಜಯ)) 


ಸರಪಂಚ (ನಾ). ಪಂಚರಲ್ಲಿ ಪ್ರಮುಖನಾದವನು ; ಪಂಚಾಯತಿಯ ಅಧ್ಯಕ್ಷ: 


ದೇವಾಲಯಗಳಲ್ಲಿ . . . ಪೂಜಾ ನೈವೇದ್ಮ ಮೊದಲಾದ ಕೆಲಸಗಳು ನಡಿಯುವಂತೆ 
ಸರಪಂಚರನ್ನು ನೇಮಿಸಿ ತಾನೂ ಮೇಲಿಂದ ಮೇಲೆ ಹೋಗಿ ವಿಚಾರ ಮಾಡುತ್ತಿರುತ್ತಾನೆ 
(ಮಂಜುಕ. ೧೩) ; ಅಲಗುಬಾಬುಗಳು ಸರಪಂಚರಾದರು (ಗೃಹದಾ. ೩೧). 

[« ಹಿಂ. ಸರಪಂಚ ; ಮರಾ. ಸರಪಂತ। 


ಸರಪಣಿ "ಸರಪಳಿ' ನೋ. 
25| ಸರಪರಾಜು "ಸರಬರಾಜು' ನೋ. 
ಸರಪಳಿ, ಸರಪಣಿ, ಸರ್ಪಣಿ, ಸರ್ಪಳಿ (ನಾ). ೧. ಲೋಹದ ಬಳೆಗಳನ್ನು 


ಜೋಡಿಸಿ ಮಾಡಿದ ಹಗ್ಗದಂತಹ ಸಾಧನ; ಶೃಂಖಲೆ : ಅರಸು ಪವಡಿಪ 
ತೂಗುಮಂಚದ ಸರಪಳಿಯ ಬಳಿಎಡಿದು ಪಟುಭೀಕರವಿಷೋರಗವಾಗಳೊಂದುರವಣಿಸಿ 
ಹರಿತಂದು (ಬಸಪು. ೪೬-೨೧) ; ತೊಟ್ಟಿಲ ಪೂಜಿಸಿ . . . ಮೇಲೃಲಗೆಯ ಕೊಂಡಿಗೆ 
ಸರಪಳಿಯನು ತೊಡಚಿದರು (ಮೋಹತ. ೧೭-೪೯). ೨. ಶೃಂಖಲೆಯಾಕಾರದಲ್ಲಿ 
ಮಾಡಿದ ಒಂದು ಬಗೆಯ ಆಭರಣ : ವಜ್ರಧಾರೆಯ ಚೆನ್ನಸರಪಳಿಯುಮಂ... 
ನವರತ್ನದುಂಗುರಗಳುಮಂ ಮಾಡಿಸಿಕೊಂಡು (ಪಂಚತಂ. ೧೮೬-೧೩) :ಬಿಲ್ಲ ಹೊರೆಗೈದಿದನು 
ಚೌಪಟಮಲ್ಲ . . . ಮೇಲ್ದಿರುಹಿದನು ಮುಂಗೈಯ ಸರಪಳಿ[ಪಾತಾಂ. ಣಿ]ಯ 
(ಕುವ್ಮಾಆ. ೧೪-೯) ;ವರನಾರಾಯಣನ ರಾಣಿಯರ ಪಾದದ ಹೊನ್ನ ಸರಪಳಿಯೆಳೆಯುತ್ತೆ 
ಬರಲು ವರನೀಲದ ನೆಲಗಟ್ಟಲ್ಲಿ ಪೊಂಬಳ್ಳಿವೆರೆದಂತೆ ರೇಖೆದೋಟ್‌ದುವು 
(ಮೋಹತ. ೧೪-೨೬). ಸರಪಣಿ : ೧. ನೊಸಲ ಸೀಸಕ ನುಗ್ಗುನುಸಿ ಬಂಧಿಸಿದ ಸರಪಣಿ 
ಹಿಳಿದವು (ಕುವ್ಮಾಡ್ರೋ. ೧೦-೩) ; ಮಾವುತರು ಅತಿಪ್ರಯಾಸದಿಂದ ಆನೆಯನ್ನು ಹಿಡಿದು 
ತಂದು ಸರಪಣಿಗಳಿಂದ ಬಂಧಿಸಿದ್ದರು (ಶ್ರೀರಾಯ. ೨೧). ೨. ಖಡೆಯ ಸರಪಣಿ' ತೋಳ 
ಬಂದಿಗೆ ಪಡೆವಣಿಯ ಮಲ್‌ವಾವುಗಳನಳವಡಿಸಿದನು (ಉವ್ಮಾಕ. ೭-೧೨) ;ಗಂಟೆ ಸರಪಣಿ 
ಸುರಹಾಹೆದೊಡರು ಮಾಣಿಕ್ಕದಿನೆಸೆವ ಕಡೆಯ ಪೆಂಡೆಯವಿಟ್ಟು ಕಾದುವ 
ರಣಧರೆಯೆಡೆಗೈತಂದು (ಮೋಹತ. ೧೨-೪೭). ೩, ನೂರುಕೊಂಡಿಗಳುಳ್ಳ ಹಾಗೂ 
ಸಾಮಾನ್ಯವಾಗಿ ಅರುವತ್ತಾರು ಅಡಿಗಳಷ್ಟು ಉದ್ದವಾದ ಒಂದು ಅಳತೆಯ 
ಪರಿಮಾಣ : ಸರಪಣಿಯು ೩೩, ೬೬, ೯೯ ಅಡಿಗಳು ಇರುತ್ತವೆ (ಭೂಮಿಅ. ೪) ; 
ಸರಪಣಿಯಿಂದ ಸರಪಣಿಯನ್ನು ಗುಣಿಸಿದರೆ ಯೆಲ್ಲವೂ ಸರಪಣಿಯೇ ಆಗುವುದು ' 
(ಭೂಮಿ. ೬೭). ೪. (ಆಲಂ) ಸಂಕೋಲೆ ; ಬಂಧನ : ಜನನಮರಣಗಳ ಸರಪಣಿ 
ಯಿಂದ ಮುಕ್ತನಾಗುವುದು ಆವಶ್ಯಕವೆಂದು ಎಲ್ಲಿಯೂ ಹೇಳುವುದಿಲ್ಲ (ತತ್ವಪ್ರಾ. ೭೧). 


ಸರಫರಾಜ 


ಸರ್ಪಣಿ: ೧. ಒಂದು ಕಬ್ಬಿಣದ್ದಾಗಲಿ, ಹಿತ್ತಾಳೆಯದಾಗಲಿ ಸರ್ಪಣಿಯನ್ನು ಜೋಡಿಸಿ 
ನೆಲದ ಮೇಲೆ ಚಲ್ಲಿರುತ್ತಾರೆ (ಮುಂಬಯಿ. ೫-೨೦೬). ೩. ಎರಡೂ ಬದಿಗಳಲ್ಲಿ ಒಂದು 
ಸರ್ಪಣಿ, ಅಂದರೆ ೩೩ ಫೂಟು ಹುಲ್ಲು ಕೊಯ್ದು (ಮುಂಬಯ. ೫-೪). ಸರ್ಪಳಿ : ೧. 
ಅವನು ಅವನ್ನು ಅಡಎಗೆ ಒಯ್ದುಬಿಡಬೇಕೆಂದು ನಿಶ್ಚಯಿಸಿ ಅದರ ಸರ್ಪಳೀ ಬಿಚ್ಚಹೋದನು 
(ಮುಂಬಯಿ. ೨-೨೦). 

[ದೇ. ॥ ತಮಿ. ಚಗಪ್ಪಳಿ, ಚರಪ್ಪಣೆ ; ಮೇ). ಸರಪ್ಪಳಿ; ತುಳು. ಸರಪಳಿ, ಸರಪಣಿ, 
ಸೆಲೆಪೊಟ, ಗಳಿ  ತೆಲು. ಸರಪಣಿ, ಸರವಿಸೆ, ಸರಪೆಣ, ಸರಫಣಿ 
ಸರಫರಾಜ `ಸರಫಿರಾಜು' ನೋ. 
ಸರಫರಾಜಿ (ನಾ). ಉತ್ತೇಜನ ; ಪ್ರೋತ್ಸಾಹ : ಒಳ್ಳೇ ಕಾಲದಲ್ಲಿ ತಾವು ಸರಘರಾಜಿ 
ಮಾಡಿ ಶ್ರೀರಂಗಪಟ್ಟಣದ ಅರಸಿಗೆ ವಿವಾಹ ಮಾಡಿಸಿದ್ದು, ಆ ಖುಷಿವರ್ತಮಾನ ಈ 
ಯಾವತ್ತು ದುನಿಯಾದ ಜನರು ಕೇಳಿ ಇದ್ದಾರೆ (ರಾಜೇಂದ್ರ. ೨೧೨). 

(€ ಪಾರ. ಹಿಂ. ಮರಾ. ಸರಫರಾಜೀ। 
ಸರಫರಾಜು, ಸರಫರಾಜ, ಸರ್ಫರಾಜು (ನಾ). ಪ್ರಶಂಸೆ ; ಶ್ಲಾಘನೆ : ಈ 
ದೌಲತ್ತು ಕೊಡುವಂಥಾದ್ದು ಸರಫರಾಜು ಮಾಡುವಂಥಾದ್ದು ಯಾವತ್ತು ತಮ್ಮ ಪರವರ್ಷ 
ಮೆಹರ್ಬಾನಗಿಯಿಂದಾ ಎಂಬುದು ನಮಗೆ ನಿಶ್ಚಯವಿದೆ (ರಾಜೇಂದ್ರ. ೨೬೫); ಹೈದರಲ್ಲಿಖಾನರ 
ಕೈಯಿಂದಾ ಬಂದೂಖಿನ ಗುರಿ ತಗಲಿದ ಕಾರಣ ಅರಶಿನವರು ಬಹಳ ಸಂತೋಷಪಟ್ಟು 
ಪಸಂದು ಮಾಡಿ ಸರಫರಾಜು ಮಾಡಿದರು (ಹೈದರ. ೨೩). ಸರಫರಾಜ : ಅವರ 
ಕೈಫಿಯತ್ತಿನಿಂದ ಬಹಳ ಸಂತೋಷ ಸರಫರಾಜ ಹಾಸಲಾಯಿತು (ರಾಜೇಂದ್ರ. ೨೩೬). 
ಸರ್ಫರಾಜು: ಆವಾಗ್ಕೆ ನಿನಗೆ ಸರ್ಫರಾಜು ಮಾಡಿಯೇವು (ರಾಜೇಂದ್ರ. ೫೪). 
1 ಪಾರ. ಹಿಂ. ಮರಾ. ಸರಫರಾಜ್‌) 
ಸರಬ, (ನಾ). ಒಂದು ಬಗೆಯ ಪ್ರಾಣಿ ; ಶರಭ : ಸಿಂಗದ ಜಂಗುಳಿ ಸರಬದ 
ಸಂಗಡಮಾ ನೃಪನ ತೇಜಮಂ ಮಣಿವೊಕ್ಕಂತೇಂ ಗಡಣಿಸಿ ಮೆಜ್‌ವುವೊ ಚೆಂಬೊಂಗಳ 
ಮಂದಿರದ ತೇಜವಾಜಿಸಮಾಜಂ (ಅನಂಪು. ೧-೧೧೯). [ಆ ಸಂ. ಶರಭ) 
ಸರಬ್ಮ "ಸರಬು' ನೋ. 
ಸರಬರ (ನಾ). ಒಂದು ಅನುಕರಣಪದ : ಆಕೆಯ ಸೀರೆಯ ಸರಬರ ಸದ್ದಿಗೆ ಕೃಷ್ಣಪ್ಪನ 
ಮೈ ಪುಲಕಿತಗೊಂಡಿತು (ಚೆಂದುಟಿ. ೬೧). 
ಸರಬರಾಜು, ಸರಪರಾಜು (ನಾ). (ಅಗತ್ಯ ವಸ್ತುಗಳನ್ನು) ಒದಗಿಸುವಿಕೆ ; 
ಪೂರೈಸುವಿಕೆ : ತೃಪ್ತಿಕರವಾದ ಸರಬರಾಜು ನಮ್ಮ ಫೌಜದಾರರದು 
(ನಾಪೋಲೀ. ೧-೨); ಅವರು ರಾಯನಿಗೆ ಕುದುರೆಗಳನ್ನು ಸರಬರಾಜು ಮಾಡುವುದಾಗಿ 
ಒಪ್ಪಿಕೊಂಡರು (ನೀವ. ೧೯). ಸರಪರಾಜು : ತಂಜಾವೂರುಮಹಾರಾಜರಿಗೆ ಯಾವ 
ರೀತಿ ನಡಸಿಕೊಂಗು ಬರುತ್ತಾರೋ ಅದೇ ಮೇರೆಗೆ ಇಂಗ್ಲಿಷ್‌ಜನಗಳ ಸರಪರಾಜು 
ಮಾಡುವುದಕ್ಕೆ ಬದ್ದರಾಗಬೇಕು (ಚಾಮವಂ. ೨೧೩); ಈ ಬಾರಿ ರಾಣಿಯವರು ಸ್ವಲ್ಪ 
ಹಣವನ್ನು ಸರಪರಾಜು ಮಾಡಿದ್ದಾರೆ (ದೌಲತ್‌. ೩೧೪). 
(೯- ಪಾರ. ಹಿಂ. ಸರಬರಾಹ್‌ ; ಮರಾ.ಸರಬರಾ, ಸರಭರಾ। 


ಸರಬರಾಯ `ಸರಬರಾಯಿ' ನೋ. 


ಸರಬರಾಯಿ, ಸರಬರಾಯ, ಸರ್ಪರಾಯಿ (ನಾ). ೧. (ಅಗತ್ಯವಸ್ತುಗಳನ್ನು) 
ಒದಗಿಸುವಿಕೆ ; ಪೂರೈಸುವಿಕೆ : ಬಳ್ಳಾರಿಲಷ್ಕರಸರಬರಾಯಿಯಂ ತುಸ ಪುಕಾರಿಲ್ಲದಂತೆ 
ಸಗಪೇಳು (ಅರ್ಚಾವಿ ೩೧-೩೯) ; ಶುದ್ಧವಾದ ನೀರಿನ ಸರಬರಾಯಿಯು ಅತ್ಯಂತ ಮುಖ್ಯ 
(ಅಡುಸಾ. ೮9). ೨. ಅತಿಥಿಸತ್ಕಾರ ; ಆತಿಥ್ಮ : ಅತಿಥಿಗಳಿಗೆ ಒಳ್ಳೆಯ ಪರಿಮಳದ 
“ಸರಬರಾಯಿ' ಆಯಿತು (ಮುಂಗಾಪು ೨೭); ಯಾರು ಯಾರಲ್ಲಿಗೇ ಹೋಗಲಿ . . . 
ಸಾಮಾನ್ಯವಾಗಿ ಎಳನೀರು, ಬಾಳೆಹಣ್ಣು, ಸಕ್ಕರೆಯ ಸರಬರಾಯಿ ಆಗುತ್ತಿತ್ತು 
(ಕಂಬಹು. ೨). ಸದಬರಾಯ : ೨. ಉಡುಪಿಪರ್ಯಾಯದಲ್ಲಿ ಮಾಡುವಂಥ 
ಸರಬರಾಯವೂ ಬೇಕಾದೀತು. ಗಾಡಿಗಟ್ಟಲೆ ಹಸುರುವಾಣಿ, ದೋಣಿಗಟ್ಟಲೆ ಸಾರು, 
ಹುಳಿ, ಗುಡ್ಡೆ ಗುಡ್ಡೆ ಅನ್ನ ! (ಸ್ವಷ್ನಹೊ. ೫೮). ಸರ್ಹರಾಯಿ: ೨. ನಂಮ ಸ್ತಳದಲಿ ನಿಮಗೆ 
ಸರ್ಪರಾಯಿ ಮಾಡಿ ಮುಂದಕೆ ರವಾನೆ ಮಾಡಿ ಕಳುಹಿಸಿಕೊಡಲುಳವರು (ಮೈಲರಿ. ೧೯೬೦, 


೧೯-೨೬: 1704). (4 ಹಿಂ. ಸರಬರಾಹ್‌, ಸರಬರಾಹೀ; ಮರಾ. ಸರಬರಾಈ। 


೮೩೭೬ 


ಸರಮೆ 


|ಸರಬಲು (ನಾ). ಒಣಗಿದ ಎಲೆ ; ತರಗು : ಏನೂ ಇಲ್ಲಯ್ಕಾ, ಬಾಳೆ ಸರಬಲಿಗೆ 

| ಬಂದಿದ್ದೆ (ಕಾನೂರು. ೧೯೮). (ಸರಬು 4 - ಅಲು (ಆ- ಅಲ್ಮ್‌)) 

| ಸರಬಿ `ಸರವ್ಮಿ' ನೋ. 

| | ಸರಬು, ಸರಬ್ಧ (ನಾ). ೧. ಕಟ್ಟು ; ಹೊರೆ : ಜಾ ಹೊತ್ತ ಕಟ್ಟಿಗೆಯ ಸರಬು ಮತ್ತೆ 

(| ಸುವರ್ಣದಂಡವಾಹಾಗ ಆದಾರ ನಿಶ್ಚಯದ ವಿಶ್ವಾಸ (ಮೋಳಿಮಾ. ೫೮-೨೪೨). 
| ೨. ೪ಣಗಿದ ಎಲೆ ; ತರಗು : "ಸರಬಲು' ಪರಾ. ಸರಬ್ಮ : ೧. ತಾವು ತಂದ 
| ` ಕಟ್ಟಿಗೆಯ ಸರಬ!ಪಾಕಾಂ ಬು!ಗಳ ಮೇಲೆ ಪಾದುರ್ಚನೆಯುಜಕಮಂ ತಳೆದು 
| ಸುವರ್ಣದಂಡಂಗಳಂ ಮಾಡಿ (ಶೂನ್ಮಸಂ. ೨೩೭-೬). [?) 

ಸರಬೊಂಬೆ (ನಾ). ಸಾಲಾಗಿರುವ ಗೊಂಬೆಗಳಿಂದ ಕೂಡಿದ ಒಂದು ಬಗೆಯ 
ಆಭರಣ : ಪರವೆಣ್ಣ ಪರಮಗುರುವಿನಂಗನೆಯೆನ್ನದಿರದೆ ಮನದೊಳಾಸೆಗೆಯ್ವ 
ನರಪತಿಗಳ ಗಂಡನೆಂದೆಂಬ ಬಿರಿದಿನ ಸ(ಪಾಠಾಂ. ಶ]ರಬೊಂಬೆ ಮೆಟ್‌ದುದವನಿಗೆ 

[ಸರ 4 ಬೊಂಬೆ) 

ಸರಭರ (ನಾ). ಒಂದು ಅನುಕರಣಶಬ್ದ : "ಸರಭರಾಟ' ಪರಾ. 

ಸರಭರಾಟ (ನಾ). ಸರಭರ ಎನ್ನುವ ಕ್ರಿಯೆ : ಮಳೆಯ ಸರಭರಾಟ ಗಾಳಿಯ 
ಭೋರಾಟ (ನಿರಾಭ. ೧೦ ಮುನ್ನುಡಿ). [ಸರಭರ * ಆಟ) 

ಸರಭಸ (ಗು). ೧. ವೇಗಗೊಂಡ ; ತ್ವರಿತವಾದ : ಆಗಳ್‌ ಸರಭಸಪ್ರಚಾರಿತ 
ಪರಿಜನಪದಕ್ಟೋಭವಿಚಲಿತಮಹೀತಳಮುಂ . . . ಆಗಿ (ಆದಿಪು. ೮6-1 ವ). (ನಾ). 
೨. ವೇಗ; ತ್ವರೆ: ಸರಭಸದೆ . . . ಅಖಿಲಾಸುರಚಕ್ರಂ ನಿನ್ನ ವಿಭಾಸುರಚಕ್ರದ 
ಬಾಯ್ಲೆ ಬಾರದಿರದು ಮುರಾರೀ (ಕಾವ್ಮಾವ. ೫೩೦); ಸರಭಸದೆ ನರ್ತಿ`ಪಾ ಹರಕಿರೀಟ 


| 
| 
| 


10 


(ಕುರಾಸಾಂ. ೧೯-೩೫). 


15 


[20 ಗಂಗಾಂಬುಶೀಕರಂ ಸೂಸೆ ನಭೋಂತರಮಂ ತಳ್ತುದು (ಕುಸುಮಾ. ೯೧-೧೨೯). ಸಂ.) 
| |ಸರಭಸಂ (ಅ). ವೇಗವಾಗಿ ; ತ್ವರೆಯಿಂದ ಕೂಡಿ : ಅಬ್ಬರಿಸಿ ಬೊಬ್ಬೆಗೊಟ್ಟೇಟ್‌ 
| ಸರಭಸಂ ಪರಿಯಿಪಾಗಳ್‌ (ರಾಜಶೇ. ೬-೧೧ ವ). ಸಂ. 
| ಸರಮ್ಮ "ಸವ್ಮ' ನೋ. 

ಸರಮ್ಮ (ನಾ). ಹೆಣ್ಣುನಾಯಿ : ಗೋವಂ ಕಟೆದು ಸರಮಗೆಲೆವಂತೆ 
25 | (ಷತಿಲ. ೧೩-೩೦). (ಸಂ. ಸರಮಾ] 


ಸರಮಂಡಲ (ನಾ). ಒಂದು ಬಗೆಯ ತಂತೀವಾದ್ಕ : ದಂಡಿಗೆ ವೇಣು ವೀಣಾ ಕಿನ್ನರಿ 
ಸರಮಂಡಲ ಜಂತ್ರತಾಳಗಳನು ಮಂಡೆಗಡೆಯೊಳಿಟ್ಟು ಮಟ್‌ದೊಅಗಿದರನು 
ಕಂಡೆನಿಕ್ಕೆಲಲಾಳಿಯರೊಳು (ಸೊಬಸೋ. ೨೩-೨೮) ; ಮುರುಳಿ ಸರಮಂಡಲದ ಕಿನ್ನರಿ 
(ಯಾದವ. ೧೧-೪೪). [ಆ ಸಂ. ಸ್ವರಮಂಡಲ. / ಹಿಂ. ಸರಮಂಡಲ್‌] 

30 ಸರಮನೆ (ನಾ). ತಿಳ್ಳಿಯಾಟದಲ್ಲಿ ಪ್ರತಿಪಕ್ಷದವರನ್ನು ಅಡ್ಡಗಟ್ಟುವ ಒಂದು 
ಘಟ್ಟ (2) : ರಾಮನು ನಡುವಿನಿಂದ ಹಾಯ್ದು ಹೋಗಬೇಕೆಂದು ಹವಣಿಸುತ್ತಿರಲು 
ಸರಮನೆಯನ್ನು ಕಟ್ಟುತ್ತಿರುವ ಶೀನನು ತನ್ನ ಉದ್ದಕ್ಕೆಗಳಿಂದ ಅವನಿಗೆ ಹೊಡೆದು... 
ಎಂದು ಕುಣಿದಾಡಹತ್ತಿದನು (ನಿರಾಭ. ೯೭). (ಸರ 1 ಮನೆ) 

ಸರಮಾಲೆ (ನಾ). ೧. ದೊಡ್ಡ ಹಾರ : ಇಜ್‌ದು ಬಲ್ಲೆಹದಿಂದ ಖಾನರ ಕರುಳ್ಗಳ 
ಸರಮಾಲೆಗಳ ಬೇಗ ತೆಗೆದು . . . ಭೂತಗಳ ಕೊರಳೊಳಗಿಕ್ಕಿ (ಕಂನವಿ. ೧೪-೬೧). 
೨. ಉದ್ದವಾದ ಸಾಲು ; ನಿರಂತರವಾದ ಸರಣಿ : ಎರಡೆಂಬತ್ತುಕೋಟಿ 
ಪ್ರಮಥಗಣಂಗಳು . . . ನಂದಿವಾಹನರುದ್ರರು ಇವರೆಲ್ಲರು ಮಾಯೆಯ ಕಾಲಗಾಹಿನ 
ಸರಮಾಲೆ ಕಾಣಾ (ಅವಚಂ. ೭-೨೩) ; ಸಂಸಾರವೆಂದರೆ ಕಷ್ಟಗಳ ಸರಮಾಲೆ 

[ಸಂ. ಸರಮಾಲಾ। 

| ಸರಮಾನ (ನಾ). ಉಪನ್ಮಾಯಾಧೀಶ : ಅಲ್ಲಿ ಕಂದಾಚಾರದವರೂ ಸಲಮಾನ 
ಮೊದಲಾದ ಅಧಿಕಾರಿಗಳೆಲ್ಲಾ ಇದ್ದರು (ಮುಸುಗ. ೧೦೫). («- ಮರಾ. ಸರಮಾನ್‌] 

ಸರಮುತ್ತು (ನಾ). ಮುತ್ತಿನ ಹಾರ : ಹಾಲೂ ಅನ್ನ ಉಣ್ಣು ಸರಮುತ್ತ ನೀ ಕಟ್ಟು 
ಸಾಲುಮಾಳಿಗೆಯಲ್ಲಿ ಇರುವಂಥ ಗಿರಿಜೇ (ಹುಟ್ಟಹ. ೫೪). [ಸರ್ಕ *- ಮುತ್ತು) 

ಸರಮೆ (ನಾ). ೧. ಹೆಣ್ಣುನಾಯಿ : ""ಶುನಕೀ, ಸರಮಾ - ಈ ೨ ಪಣ್ಣಾಯ್‌ 
(ಹೆಣ್ಣುನಾಯಿ)'' (ಹಲಾಯು. ೪೭-೧೨೭). ೨. ದೇವಲೋಕದ ನಾಯಿ. 
೩. ವಿಭೀಷಣನ ಹೆಂಡತಿಯ ಹೆಸರು. (ಸಂ. ಸರಮಾ। 


35 


(ಶನಿಸಂ. ೫). 


4s 


ಸರಮೊಖ್ಲೀಸರ ೮೩೭೭ ಸರವಂದಿಗಿತಿ 


ಸರಮೊಖ್ರೇಸರ (ನಾ). ಮುಖ್ಯಾಧಿಕಾರಿ : ದಾಸಪ್ಪಾಜಿಯು ಅರಮನೆಯಲ್ಲಿ | 
ಸರಮೊಖ್ಯೇಸರನಾಗಿದ್ದನು (ಕುರಾಡ. ೪೨). 


| ಸರಳ : ೫. ಸರಳತಮಾಳತಾಳಹರಿಚಂದನನಂದನಭೂಜರಾಜಿಯಿಂ ಸುರಿವಲರೋಳಿ 
[€-- ಹಿಂ. ಸರಮೊಪ್ತೇಸರ್‌ ; ಮರಾ. ಸರಮೋಖ್ತಸರ್‌। | 

ಕ 

| 


| ಬಂದಂದರವಿಂದಾಯತಾಕ್ಷೀ ಸರಲಂ [ಪಾಠಾಂ. ಳಂ] ವೃತ್ತನಾಮಂ (ಛಂದೋಂಬು. ೨-೮೮). 
| ತದ್ವನಲತಾಂಗಿಯ ಸೂಸುವ ಸೇಸೆಯಾಯ್ತು (ಪಂಪಭಾ. ೫-೫೨) ; ವರನೇಟ್‌ಲಂಬಟೆ 
| 


ಸರರಾಸು (ಅ). ನಿರಾತಂಕವಾಗಿ : ಅಡಿಸಡಿಗಳ ಮಾಡದಂತೆ . . . ಪ್ರಕಾರಕ್ಕೆ] ' ಸರಳು ತಟ್‌ ತಾಜ*ಯತ್ತಿ ಮುತ್ತಂ ಬೆಸ್ಟಂ (ಮಹಾನ. ೪-.೯: ೧೩, ವಕ್ರವಿಲ್ಲದುದು; 
ಸರಲಾಸು ನಡ್ಸಿಕೊಂಡು ಬರ್ರುವದು (ಮೈಲರಿ. ೧೯೩೦, ೪೩-೨೮ ; 1812). 5 ನೇರವಾದುದು : ಸರಳಂ ವಕ್ರಂ ತರಳಂ ಸ್ಥಿರಮುಚ್ಚಂ ನೀಚಮಾಕ್ಸಣಕ್ಕೊದವೆ 
[೯ ಮರಾ. ಸರರಾಸ್‌, ಸರಿರಾಸ್‌] ತಮಂ ಸರಿಯಾದುವು (ಚಂದ್ರಪ್ಪ ೮-೨೧) ; ಭರದಿಂದ ಶ್ವಾನನ ಬಾಲವ ತಿದ್ದಲು 

ಸರರುಹ (ನಾ). ನೀರಿನಲ್ಲಿ ಹುಟ್ಟಿದುದು ; ತಾವರೆ : ಸರರುಹ ಕೊಳದೊಳು ಸರಳವಾಗಬಲ್ಲುದೇ (ಪುರಂದ. ೧-೧೫೬-೨). ೧೪. ಸುಲಭವಾದುದು; ಸರಾಗ : 
ಧುಮುಕುವ ನದಿತಟದೊಳು ಶಶಿಶಿಲೆಯೊಳಗೆ . . . ಘನಲಿಂಗಕೆ ಹರುಷದಿ ಪೂಜೆಯ ಸಮಸ್ಯೆಯ ಪರಿಹಾರ ಸರಳವಲ್ಲ (ಶಿಕ್ಷದ. ೩೦೯). ೧೫. [ನಾಟ್ಕ] ತೋಳುಗಳನ್ನು 
ಮಾಡುವ ಶಿವಸುಖವೆಂದಿಗೆ ದೊರಕುವದು (ಸುಸಾರ. ೧೦೪-೨). [ಆ ಸಂ. ಸರೋರುಹ] ಬಾಗಿಸದೆ ನೀಳವಾಗಿರಿಸುವ ಒಂದು ಭಂಗಿ : ತೋಳದು . . . ನೇರಿತ್ತಾಗಲ್‌ 


ಸರಲ್ಮ್‌, ಸರಲ್ಕು, ಸರಳ್‌, ಸರಳ್ಳು (ನಾ). ೧. ಕಣೆ; ಅಂಬು ; ಬಾಣ : ಸುರಿವ | 10| ವನಜಾನನೆ ಸರಳಮೆಂಬ ತೋಳಿನಿಸಿರ್ಕು೦ (ಲಾಸ್ಮರಂ. ೨-೧೨೯). (೫೦.1 
ಸರಲ್‌ ನರಲ್ವ ಭಟರೆತ್ತಮುರುಳ್ವ ದಟಂ (ಪಂಪಭಾ. ೯-೫೭) : ಅರಲ ಸರಲೈದೆಂಬರ್‌ ರತ, ಸರಳತೆ (ನಾ). ೧. ಕೊಂಕಿಲ್ಲದಿರುವಿಕೆ ; ಸಹಜತೆ : ಮಾರ್ದಪುದು ಕಣ್ಣ 
ಕಾಮಂಗೆ ಲೋಕದ ಮಾನಿಸರ್‌ (ಧರ್ಮಾಮೃ. ೩-೩೩). ಸರಲ್ಮು : ೧. ಅರಲಂಬಗರಸ | | ಸರಲತೆ ಸಾರ್ದಪುದು ನವೀನಯೌವನೋದಯಮಿವಳಂ (ಚಂದ್ರವು ೮-೫೦). ಸರಳತೆ : 
ನಿಮ್ಮಡಿ ಚೆಲ್ಪನವನ್ನೆದು ಸರಲನಾಂತೊಡೆ ಹತ್ತುಸರಲಾ ದೊರೆ ಪಿಡಿವುದು ಮೋಡಿ ೧. ಸರಳತೆಯುಂ ಬಡತನಮುಮಬಳಾಮಧ್ಯದೊಳ್‌ (ಎಇ. X11. ೩೩೨-೪೨; 929). 
(ಭರಚ. ೬-೫೮). ಸರಳ್‌ : ೧. ಸರಳ ಪೊದಲ್ಲ ಬಲ್ಲರಿಯ ಕೋಳ್ಲಿರಲಾಅದೆ ಬಿಲ್‌ | ೨. ಪ್ರಾಮಾಣಿಕತೆ ;ನಿಷ್ಕಪಟತೆ : ಸರಳತೆ ಬೆಳಗುವುದು ಇತರರಲ್ಲೂ ಸರಳತೆಯಿದ್ದಾಗ 
ತೆರಳು ದುರ್ಧರ [ಹಯ। ಮಲ್ಲಿ . . . ತಳರ್ದತ್ತರಾಶಿಬಲಂ (ಪಂಪಭಾ. ೩-೭೦) ;|15 (ನಿಶೆಉ. ೧೨೦). ೩. ಸುಲಭ ; ಸರಾಗ : ನಾವು ಹಿಡಿದ ಮಾರ್ಗ ಒಂದು ವೇಳೆ 
ಎರಡೆರಡೆ ಸರಳಿನುಟದೆರಡೆರಲೆಗಳನೆ ಕೊಲ್ಟ ತೆಅದಿನಿರ್ವರುಮಂ ಕೊಂದು (ಶಾಂತಿಪು. ಸರಿಯಾದರೂ ಅದು ಫಲಾಕಾಂಕ್ಷೆಯಿಂದ ಕೂಡಿದ್ದಾದರೆ ನಮ್ಮ ದಾರಿಯ ಸರಳತೆಯಲ್ಲಿ 
೪-೭೧). 1p ಈ ಎರಡುಪ್ರಯೋಗಗಳಲ್ಲಿ "ಸರಲ್‌' ಎಂದಿರಬೇಕಾದುದು ಅಡ್ಡಿಆತಂಕಗಳನ್ನು ತಂದೊಡ್ಡುತ್ತದೆ (ಧರ್ಮಸಾ. ೧೧೬). (ಸಂ. ಸರಲತಾ। 
ಹೆಚ್ಚು ಸಂಭವನೀಯ. ಸರಳಂ ಮಾಲುತೆ ಹರಿಣಂ ಸರಳಿಸಿತು (ಗಿ05. ೧-೯೧) ;| |ಸರಲತ್ವ (ನಾ). ಸರಲತೆ. [ಸಂ.) 
ಕರ್ಣಜಂ ಕಣೆಗಳಂ ಕಟಯುತಿರೆ ನಡುವೆ ಖಂಡಿಸಿದಂ ಸುಧನ್ವನಾತನ ಸರಳ್ಗಳ (ಜೈಮಿಭಾ. | | ಸರಲಪ್ಕರ (ನಾ). ಸೈನ್ಯವನ್ನು ನೋಡಿಕೊಳ್ಳುವವನು ;ಸೇನಾಪತಿ : ಮಹಾರಾಜನು 
೧೨-೨೦). ಸರಳು : ೧. ಭರದೊಳೆಸುವಾ ಬೇಂಟೆಕಾಜದ ಸರಳುಗಳಿಗುಲ್ಲಂಘಿಸುತ |20) . . - ತನ್ನ ಸರಲಷ್ಕರನಾದ ನಿಂಬಾಳಕರ ಹಯಪತರಾಯನನ್ನು ಚಂದ್ರಸೇನರಾಯ 
ರಭಸದೊಳಗೆಯ್ತರಲು (ಬಒಸಪು. ೩೪-೨೪) ; ಶರಮಯವು ಸರ್ವಾಂಗವಿನ್ನೀ ಸರಳು ನಿಗಿದುರಾಗಲಿಕ್ಕೆ ಕಳುಹಿದನು (ಚರಿಸಂ. ೬೫). [4 ಮರಾ. ಸರಲಷ್ಕರ್‌) 
ನೆಡಲಿಂಬಿಲ್ಲ (ಕುವ್ಕಾದ್ರೋ. ೬-೫೩) ; ಸರಳು ತುಂಬಿದ ತರಕಸ ಸಿಂಗಾಡಿಗಳಿರದೆ | ;ಸೆರಲ್ಲು "ಸರಲ್‌,' ನೋ. 
ಸಾಸಿರಬಂಡಿಗಳಲಿ ಪರಿಪೂರ್ಣದಲಿ ಬರುತಿರ್ದುವು (ಕಂಸ. ೧೧-೩೬) ೨. ಕಬ್ಬಿಣ |ಸರಲ್ಲು "ಸರಲ್ಸ್‌' ನೋ. 
ಮೊದಲಾದ ಲೋಹದ ಕಂಬಿ ; ಸಲಾಕೆ : ಒಂದು ಕೋಣೆ ತುಂಬ ಸರಳು, ಒಂದರ [ಸರಲ ಸರಳ್ಕು (ನಾ). ೧. ತೆಗ್ಗುಪ್ರದೇಶ ; ಹಳ್ಳ : ದಾರಿಯಲ್ಲಿ ಅಡ್ಡಲಾಗಿದ್ದ 
ತುಂಬ ತಗಡು (ಟೆಂಗೂಲಿ. ೧೨೨). ೩. ಉದ್ದನೆಯ ಪಟ್ಟಿ, - ತುಂಡು: ಭಿಕ್ಷುಕರು | 25 ಜ| ಕಾಡಿನ ಒಂದು ಸರಲಿನಲ್ಲಿ ತಾನು ಒಡ್ಡಿದ್ದ ಉರುಳನ್ನು ನೋಡಿಕೊಂಡು ಬರುವ 
ಅಡಿಗೆ ಮಾಡಲು ಕಿಟಕಿಯ ಮರದ ಸರಳುಗಳನ್ನೇ ಮುರಿದು ಉಪಯೋಗಿಸುತ್ತಾರೆ | |, ಸಲುವಾಗಿಯೆ ಮುಕುಂದಯ್ಯ ಗುಡ್ಡ ಹತ್ತಿದ್ದನು (ಮಲಮ. ೧೪೬). ಸರಳ್ಳು : ೨. ನೀರಿನ 
(ರೂಪಸಂ. ೬೧). ([ದೇ. ॥ ತುಳು. ಸರಲ್‌, ಸರಳ್‌ ; ತೆಲು. ಸರುಡು] | ಸಣ್ಣ ಸೀಳು ; ರುರಿ : ಈ ನಾಲ್ಕೂ ಸರಳುಗಳು ಬೀಳುವ ತಗ್ಗಿನಲ್ಲಿ ದೊಡ್ಡದೊಂದು 
ಸರಲ್ಮ್‌, ಸರಲ್ಲು (ನಾ). ಮುಂಗೈಯಲ್ಲಿ ಧರಿಸುವ ಸರಪಳಿಯಾಕಾರದ ಮಡುವಾಗಿದೆ (ಕಾಗೆ. ೧:೨; ಹೊಳೆಯ ಸರಳುಗಳು ಕೂಡುವ ಸ್ಥಳದಲ್ಲಿ ಬಹುತರವಾಗಿ 
ಒಂದು ಬಗೆಯ ಆಭರಣ : "ಮುಂಗೆಯ್ಸರಲ್‌' ಪರಾ. ಸರಲ್ಮು : 8). ಉಸುಬಿನ ರಾಶಿಯು ಜಮೆಯಾಗುತ್ತದೆ (ಮುಂಬಯಿ. ೬-೨೦೫). (9 
[«- ಮರಾ. ಸರಳ್‌] | ಸರಲೆ (ನಾ). ೧. ಒಂದು ಬಗೆಯ ಮರ ; ಪೀತದಾರು : ಸರಲೆಯಿಂ ಹೊರಲೆಯಿಂ 
ಸರಲ, ಸರಳ (ಗು). ೧. ಸಹಜವಾದ ; ನೇರವಾದ : ಸರಲಲತಾಂಗಭಂಗಿ ನೆಜೆ | | ಹಾಲೆಯಿಂ ಹೀಲೆಯಿಂ . . . ನುಗ್ಗಿಯಿಂ ಕೊಗ್ಗಿಯಿಂತೊಗ್ಗಿನಿಂ ಕಾಡೆಸೆದುದು 
ಕಣ್ಣೊಳಿಸುತ್ತಿರೆ ನಿಂದು. .. ಮನಸಿಜಾತನ ಶಾರಿಕೆಯಾಧಿದೇವತಾಪರಿಕರದಂತಿರಿರ್ದರಲ ) |. (ನಂದಿಮಾ ೧೩:೧೨). ೨. ಒ೦ದು ಬಗೆಯ ಪಕ್ಷಿ : ಸಿಲುಕಿದವು ಪಿಕ್ಕುಳಿಗ. . . ಲಾವುಗೆ 
ಮಾಲೆಯನೆತ್ತಿದ ಮಾಲೆಗಾರ್ತಿಯರ್‌ (ಶಾಂತೀಶ್ವ. ೧-೧೨೬). ಪ.`ಪ್ರಾಮಾಣಿಕವಾದ; | | ಸರಲೆ ಬುಜುಲೆಗಳೆಚ್ಚ ಮಿಂಟೆಯಲಿ (ತೊರರಾ. ೩-೩-೧೮) ; ಶುಕ ಪಿಕ ಸರಲೆ ಕಬ್ಬಕ್ಕಿ 
ನಿಷ್ಕಪಟವಾದ. ೩. ಆಡಂಬರವಿಲ್ಲದ ; ನಿರಾಡಂಬರವಾದ. ೪. ಸುಲಭ ಸ ಕಳವಿಂಕ  ಪಿಂಗಳಿಕ ಸಾಳ್ತನರಳಿಗನಸಗವಕ್ಕಿಗಳ ಸಂಘಮೊಪ್ಪಿರ್ದುವಲ್ಲಿ 


ವಾದ; ಸಲೀಸಾದ. (ನಾ). ೫. ಒಂದು ಬಗ್ಗೆಯ ಮರ ; ಧೂಪದ ಮರ : (ರುಕ್ಮಾಂಗ. ೧೦-೫).  [ಸಂ. ಸರಲ) 
ಸರಲಾಸಕ್ತಮದೇಭಸ್ಫುರಿತಗೈವಾವಲಗ್ನರುಚಿಗಳ್‌ ಧರಣೀಶ್ಯರ ಗಜನಿಷಾದಿಗಳನನು | |ಸರಲೆಕ್ಕ (ನಾ). ದೀರ್ಫ್ಥವಾದ ಲೆಕ್ಕ ; ಜಟಿಲವಾದ ಲೆಕ್ಕ : ಜಲದೊಳಗಳ ಮತ್ತದ 
ಕರಿಸಿದುವೋಷಧಿಗಳೆಣ್ಣೆಯಿಲ್ಲದ ಸೊಡರಂ (ಶಾಂತಿಪು. ೧೧-೭೬); ಸರಲತಮಾಲತಾಲಕದಲೀ , ನೆಲೆಯ ಮುಗಿಲೊಳಗಳ ಮಿಂಚಿನ ನೆಲೆಯ ವಾರಿಯ ಸರಲೆಕ್ಕವ ಭೇದಿಸಬಹುದೆ 
ಸಹಕಾರಮಹೀರುಹಂಗಳಂ . . . ಕಿಟ್ನನಾ ಸುರಗಿರಿಯಂ ಕಿಬಲ್ನೆಲ್‌ವ' (ಸಕವ. ಕ 1. ೧೬೪-೨೨೮. [ಸರ್ಕ 3” ಲೆಕ್ಕ] 


ಮಾರುತಸೂನುಗಿದಾವ ಸಾಹಸಂ (ಪಂಠರಾಮಾ. ೧೧-೧೨೩). ಓ. ಚಮರೀಮೃಗ. ಸರವಂದ (ನಾ). ಬಾಣಗಳನ್ನು ಕಟ್ಟುವುದು : ""ಶರಬಂಧ - ಸರವಂದ'' 
೭. ರೋಗ: '"ಸರೋಗಂ ಚಮರೀಮೃಗಂ ಸರಿಸ ಭೂಜಮಿವು ಸರಲಾ [ಪಾಠಾಂ. ಳಾ] ಖ್ಯ | 40 (ಶಮದ. ೨೯೨ ಪ್ರಯ). (ಆ ಸಂ. ಶರಬಂಧ) 
ಸಂತತಂ'' (ನಾನಾರ. ೬೪). ಆ. ಒಂದು ಬಗೆಯ ಪಕ್ಷಿ. ೯. ಯಜುತ್ವ ; ಸರಳತೆ. | |ಸರವಂದಿಗ (ನಾ). ಬಾಣಗಳನ್ನು ಕಟ್ಟುವವನು : ಸರವಂದಿಗಂ, ಪಟ್ಟಸಾಲಿಗಂ, 


ಎ. ಸೋಗಿಲ್ಲದಿರುವಿಕೆ ; ಸಹಜತೆ : ಅರಳೆಯಲಿ ರಸವಿಲ್ಲ ಕರುಳಿಗೆ ನಾಣ್ಣಿಲ್ಲ ಚಿಪ್ಪಿಗಂ (ಬಾಪಾಭೂ. ೧.೬ ಉದಾ); ಸರವ ತಿದ್ದಿಡುವ ಸರವಂದಿಗರ ಗಂದಿಗರ ಪಿರಿದು 
. ಸೂಳೆಯಲಿ ಸರಲವೆಯಿಲ್ಲ (ಸರ್ವಜ್ಞ. ೧೮೩೬); ಬಿಂದುವಿಸರಗಳನುವು, ವಂಕು ತೈಲವ ತೆಗೆವ ಗಾಣಿಗರ ಶ್ರೇಣಿಗರ . . . ಪಸರಮೆಸೆಗುಂ (ಗುರುಚಾ. ೧-೩೪). 
ಸರಲಗಳನುವು. .. ದ್ವಂದ್ವದನುವುಗಳಂದ (ಮಂಕು. ೪೮). ೧೧. ಅಗ್ನಿ. ೧೨. [ಛಂದ] (ಸರವಂದ + - ಇಗ] 


ವರ್ಣಛಂದಸ್ಸಿನ ಇಪ್ಪತ್ತಾರು ಬಗೆಯ ಛಂದಸ್ಸುಗಳಲ್ಲಿ ಏಳನೆಯದಾದ | ಆ | ಸರವಂದಿಗಿತಿ (ನಾ). ಬಾಣಗಳನ್ನು ಕಟ್ಟುವವಳು : ಸರವಂದಿಗಿತಿ, ಪಟ್ಟಸಾಲಿಗಿತಿ 
ಉಪಷ್ಣಿಕ್‌ ಎಂಬ ಛಂದಸ್ಸಿನ ಒಂದು ವೃತ್ತ : ಮರುತಂ ಜಾತವೇದಂ ಹರನಂ ಕೂಡಿ (ಶಬ್ದಾನು. ೧೯೨ ಪ್ರಯೋ). [ಸರವಗದಿಗ 4 - ಇತ್ತಿ (ಆ -ಇತ್ತಿ)) 


ಸರವಕ್ಕಿ 


ಸರವಕ್ಕಿ (ನಾ). ಇಂಪಾದ ಸ್ವರವುಳ್ಳ ಹಕ್ಕಿ ; ಕೋಗಿಲೆ : ಸರವಕ್ಕಿಯೊಡನೆ 
ಸೊಗಸೂಡಿ ನಲಿದಾಡಿ ಪಾಡಿ . . . ಸಲಿಮಿಂಡಿಯರ್‌ ಮಿಂಡೆಳ್ಲು ವನದೊಳ್‌ 
,«. ವಿಹರಿಸಿದರು (ನಂದಿಮಾ. ೪-೨೨). (ಸರ, “+ ಪಕ್ಕಿ] 

ಸರವಟ್ಟಿ (ನಾ). ಬಾಣದ ಕೋಲು, - ದಂಡ : ಆ ಸುಕೋಮಳಾಂಗಮೆ ಸರವಟ್ಟಿ 
ತೊಟ್ಟಲರ ಪಚ್ಚಮ ಬೆಳ್ಗೆಟಿಯಾಗೆ ಕಾಮಿನೀಸಮಿತಿ ವಿರಾಜಿಸಿರ್ದುದು . . . 
ಮೋಹನಬಾಣದ ಮೊತ್ತಮೆಂಬಿನಂ (ಶಾಂತೀಶ್ವ. ೧೦-೧೪೯). [ಸರ 1% ಪಟ್ಟಿ 

ಸರವಣ, ಸರವಣಿ (ನಾ). ಜೊಂಡಿನ ಮೆಳೆ, - ಪೊದರು : ಭಾರತವರುಷ 
ವೆಂಬುದಆೊಳಗೊಪ್ಪುವಂಬುಜ ಹರಿಯಂಚೆ ತುಂಬಿದ ಸರವಣವಿಹುದು 
(ಬೈರವೇ. ೧-೩೫); ಈಶ್ವರನ ವೀರ್ಯವೆ ಸರವಣದೊಲೆಸೆವ ಷಣ್ಮುಖನಾಗುತ ಇರದೆ 


೮೩೭೮ 


ಸರವೇಖಿಸು 


ತುಯ್ಕಲಿಕ್ಕಿದರ್‌ (ನಳಚಂ. ೪೪೧) ;ಎಣ್ಣೆಯೂರಿಗೆಯಿಡ್ಡಲಿಗೆ ಕಡುಸಣ್ಣಸೇವಗೆ ಸರವಳಿಗೆ 
ಮಿಗೆ ಕಣ್ಣಗಾರಿಗೆಯೊಟ್ಟುತಿರ್ದುವು ದೇವನಿದಿರಿನಲಿ (ಪ್ರಭಾಲೀ. ೨೩-೧೭). 
"ಮಣಿಸರವಳಿಗೆ' ಪರಾ. ಸರಳಿಗೆ, : ಸರಳಿಗೆಪಾಯಸ ಸಜ್ಜಿಗೆ ಪಾಯಸ ಪರಿಪರಿ 
ಪಾಯಸ (ಶರಲೀ. ೮೭-೧೮). (7 


5 |ಸರವಾದಿ (ನಾ). ಸ್ವರಗಳನ್ನು ಹಾಡುವವನು ; ಗಾಯಕ ; ಸಂಗೀತಗಾರ : 


ಪೊಜಮಡುವಂತೆ ಕೊಳದಿಂ ಹೊಅಂಟು (ಚೀರಮ. ೭-೨೬). ಸರವಣಿ : ನೀವು ಬಿಸದ | 10 


ಸರವಣಿಯುಂಟುವಸಮಾನವೀ ಮಹಾಹಿಮಗಿರಿಯೊಳಿಹುದೆನಲು (ಪ್ರಭುಪು. ೮-೧೦೬). 
[ಆ ಸಂ. ಶರವಣ] 

ಸರವಣೆ "ಸರವಣ' ನೋ. 

ಸರವಣಿಗ (ನಾ). ಇಂಪಾದ ಸ್ವರಮಾಡುವಂತಹುದು ; ಕೋಗಿಲೆ : 


ಸರವಣಿಗನುಲ್‌ ಕರ್ದುಂಕದ ತಳಿರದೆಲರ್ದಿನಿಗನುರವಣಿಸಿ ಪಿಡಿಯದಿಹ ಜೊನ್ನೊಡಲ್‌ | 15 


(ಚೇರಮ. ೫-೬). (ಸರ, 3 - ವಣಿಗ) 
ಸರವತಿ "ಸರವತ್ತಿಗೆ' ನೋ. 
ಸರವತಿಗೆ "ಸರವತ್ತಿಗೆ' ನೋ. 
ಸರವತ್ತಿಗೆ, ಸರವತಿ, ಸರವತಿಗೆ, ಸರವತ್ತು, ಸರಾತಿ (ನಾ). ೧. ಡೇರೆಯ 


ಹೊರಆವರಣದಲ್ಲಿ ಕಟ್ಟುವ ಬಟ್ಟೆ ; ಗುಡಾರದ ಸುತ್ತಲೂ ಇಳಿಬಿಡುವ |20 


ಬಟ್ಟೆ : ಗುಡಿ ಸರವತ್ತಿಗೆ ಹುರುಳಿ ಹುಲ್ಲ ಕಂಪಣ ಕಡಲೆ ಕವಳ ಹಕ್ಕರಿಕೆಯ ಹಿಡಿದ 
ಹೇಳಾೌನ ಕೊಟ್ಟಿಗೆಯೆತ್ತುಗಳೆಡೆವಿಡದೆ ನಡೆದವಂದಲ್ಲಿ (ಶ್ರೀಪಾಲ. ೧೩-೮೯) ; ದೊರೆ 
ದೊರೆಗಳಿಗೆ . . . ಸರವತ್ತಿಗೆಯು ಚಪ್ಪರಗಳು ಇರದನುಮಾಡಿಸಿ (ಅಮುಸಾಂ. ೨-೪೨). 
೨. ಸುತ್ತುಬೇಲಿ ; ಆವರಣ : ಹೊಲದ ಸುತ್ತ ಸರವತ್ತಿಗೆ ಬಿಡಿಸಿ ಮಂಚಿಕೆಯ ಕೀಲಿಸಿ 


ಶೋಧಿಸಲಾಗಿ (ಬತ್ತೀಸ. ೯). ಸರವತಿ : ೧. ಗುಡಿಯಂ ಪೊಯ್ದಾನೆಯ ಪಂದೊವಲಿಂ |25 


ದುಡಿದ ಪತಾಕಾಪಟಸಂತತಿಯಿಂದೆಡೆವಟ್‌ಯದ ಸರವತಿಯಂ ಬಿಟ್ಟು (ಜಯಕಾ. ೭-೨೪). 
ಸರವತಿಗೆ : ೧. ಅರುಣಜಲವೆಡೆಬಿಡದೆ ಪೊರೆಯೆ . . . ತನ್ನರಮನೆಗೆ ಬಳಸಿ 
ಕೆಂಬಣ್ಣದಪರಸ್ಥಲದ ಪರಿರಂಜಿಸುವ ಚಿತ್ರಪಟದ ಸರವತಿಗೆಯಂ ಬಿಟ್ಟಂತಿರೊಪ್ಪಿತಾಗ 
(ಸಮ್ಮಕೌ. 6-೩೪);ಗುಡಿ ಗೂಡಾರ ನೀಟಿನ ಸರವತಿಗೆಗಳೆಡೆವಿಡದಾ ದಂಡಿನೊಳಗೆ ಕಡುಗಲಿ 


ಖಾನಖಾನರಿಗೆ ರಾಜಿಸಿದುವು (ಕಂನಎ. ೧೯-೨೦). ಸರವತ್ತು : ೩. ಒಂದು ಬಗೆಯ |30 


ಗುಡಾರ : ತಂಬು ಗುಡಾರ ಗುಮ್ಮತಿ ಡೆರ್ಯ ಸರವತ್ತು . . . ರಂಬಾಣದೋರಿ 
ಮೆರೆದರು (ಸೌಂದಕಾ. ೫-೨೪). ಸರಾತಿ : ೧. ಗುಡಿಗೂಡಾರ ಸರಾ [ಪಾಠಾಂ. ರ)ತಿ ಪೆಟ್ಟಿಗೆ 
ಲಾಯದೊಡಕಿನ ಕುದುರೆ ಕರಿಗಳ ಗಡಣ ಸಿಕ್ಕಿತು (ಕುರಾಸಾಂ. ೨೦-೭೬) ; ಗುಡಿಗೂಡಾರ 
ಸರಾ (ಪಾಶಾಂ. ರು] ತಿ ಪೆಟ್ಟಿಗೆ ಬೋನಗುಡಿಕೆ ನೂತನವಸ್ತ್ರಗಳ ತಡಗಗಳಾದಿ ನಾನಾಹೊಲೆ 


ಕಾಅರ ಗಡಣವೆಸೆದುದು (ರಾಮಎ ೭-೧೩). [7/ತೆಲು. ಸರಾತಿ./ ಹಿರಿ. ಸರವಾನ = ಗುಡಾರ] | 35 


ಸರವತ್ತು "ಸರವತ್ತಿಗೆ' ನೋ. 

ಸರವರ (ನಾ). ಕೊಳ ; ಸರೋವರ : ಶರದಂಬರಮುಂ ಮತ್ತೀ ಸರವರಮುಂ' 
ವಿಳಸದತನುಧವಳಚ್ಛವಿಗಳ್‌ (ಕಎರಾ. ೩-೪೬) ; ಸರವರದೊಳಗಾಡುವ ಹಂಸೆಗಳಿರಾ 
ನೀವು ಕಾಣಿರೇ (ಮಹಾದೇ. ಬ. ೩೩-೭೩). [< ಸಂ. ಸರೋವರ] 


ಸರವಲೆ (ನಾ). ಸರಗುಣಿಕೆಯುಳ್ಳ ಬಲೆ ; ಸರವಲೆ ಹಾಸುವಲೆಗಳಿಂದ ಬೇಡನು | 4 


ತರುಗಳ ಮರೆಯಲ್ಲಿ ಬರುತ (ಕಪೋತ. ೨೩). [ಸರ * ಬಲೆ] 

ಸರವಳಿಗೆ, ಸರಳಿಗೈ (ನಾ). ಗೋದಿಹಿಟ್ಟು ಅಥವಾ ರವೆಯನ್ನು ಕಲಸಿ 
ಮಾಡಿದ ಉರುಳೆ ಮತ್ತು ಅದರಿಂದ ಮಾಡಿದ ಪಾಯಸ : ಹಾಲೋಗರೊಡೆ 
ಸಣ್ಣಸೇವಗೆಗಳಲ್ಲಲ್ಲಿ ಸರವಳಿಗೆ ಸಣ್ಣಸರವಳಿಗೆ ಮಣಿಸರವಳಿಗೆ ವರಮಧುರ ಪೂಸಣಂಬಂ 


ಸಮೆದವಂತೊಳಗೆ (ಬಸರ. ೭-೧೩) : ಪರಡಿ ಕಿಲುಗೋದಿಸೇವಗೆ ಸರವಳಿಗೆ |45 


ಸುಗಂಧಕಟವೆಯಕ್ಕಿಯ ಪಾಕಂ ಪರಿವಡೆಯಲಣ್ಣೆವಾಲಿಂ ಬೆರಸಿದ ಸಕ್ಕರೆಯ 


ಸ್ವರವಾದಿ-ಸರವಾದಿ (ಶಮದ. ೨೮೯ ಪ್ರಯೋ) ;ಅಹಿಯ ಶರಮಾನದ ಸುತಾಳಗ್ರಹಮುಖದ 
ಸರವಾದಿಗಳು ಸರವಹಿಯ ನಾಯಕವಾಡಿಗಳೆ (ಕುವ್ಶಾಕ. ೨೩-೬). (ಆ ಸಂ. ಸ್ವರವಾದಿನ್‌] 

ಸರವ್ಮಿ, ಸರಬಿ, ಸರವ್ಮೆ (ನಾ). (ಸಾಮಾನ್ಯವಾಗಿ ಹುಲ್ಲನ್ನು ಹೊಸೆದು 
ಮಾಡಿದ) ಹಗ್ಗ ; ಹುರಿ : ಕಟ್ಟದ ಪಟ್ಟಮೆ ಸರವಿಗೆ ನೆಟ್ಟನೆ ದೊರೆ 
(ಪಂಪಭಾ. ೧೦-೧೭) ;ಮಳಲ ಹೊಸೆದರೆ ಹೊಸೆದಂತಲ್ಲದೆ ಸರವಿಯ ಹಡೆಯಲು ಬಾರದು 
(ಬಸವ. ೫೪) ; ಪರಿವ ಭಂಡಿಯಂ ಕಾಲಿಂ ಕೋವರು ಮಣಲಂ ಸರವಿ ಪೊಸೆವರು 
(ಸೌಣಣ. 1-1, ೨೮೬-೧೮ ; 12ನೆಯ ಶತ) ;,ಉರಗನಿಕ್ಕಡಿಗಾಅ ಹುಲ್ಲಿನ ಸರವಿಗಂಜುವುದುಂಟೆ 
(ಕುವ್ಮಾದ್ರೋ. ೫-೭೮). ಸರಬಿ : ಮಣಲ ಸರಬಿಯ ಹೊಸೆವರುಂ ಬಹ ಮಾರಿಯ 
ಮುದ್ದಾಡುವರುಂ (ಎಕ. 1111, ಸೊರಬ. ೫೮೬-೫೭ ; 1201) ; ರಾಮಣ್ಣನ ಎತ್ತು ಸರಬಿ ಕಟ್ಟಿ 
ಮೆರಿಸುವ ಸಂದರ್ಭ ಏನು ಬಂದಿತ್ತು? (ಮನೆಬೆ. ೧೯). ಸರವ್ಮೆ : ಉರಗನ ಹರಣವ 
ತೆಗೆವವನಿಗೆ ಹುತ್ತದರಗಿನ ಹುಲ್ಲ ಸರವೆಯ ಪರಿಹರಿಸುವುದರಿದಲ್ಲ (ರಾಮವಿ. ೧೮-೩೪); 
ಅನುಭಾವಿಯಾದಡೆ ಸುಟ್ಟ ಸರವೆಯಂತಿರಬೇಕು (ಅಖಂಡೇ. ೧೯೨ -೧೨). 1% 

ಸರವ್ಮಿ "ಸರುವ್ರು' ನೋ. 

ಸರವಿಡ್ಮು (ಕ್ರಿ). ಧ್ವನಿಮಾಡು ; ಕೂಗು : ಬೃಂಹಿತದಬ್ಬರಕ್ಕೆ ದಿಜ್ಮದಕರಿ ಭೀತಿಯಿಂದೆ 
ಸರವಿ (ಪಾಕಾಂ. ಸೆರಗಿ]ಟ್ಟುವು (ಸೂಕ್ತಿಸು. ೧-೪) ;ಸರವಿಡಲು ಕಲಿಸಿದಳಾಕೆ ತನ್ನರಮನೆಯ 
ಕೋಗಿಲಕೆ (ಪ್ರಭುಲೀ. ೩-೩೨). [ಸರ *- ಇಡು] 

ಸರವಿಡ್ಮು (ಕ್ರಿ). “ಮಾಲೆಯನ್ನು ಹಾಕಿಕೊಳ್ಳು ; ಹಾರವನ್ನು ಧರಿಸು : 
ಮರುಳುಗಳು ಕರುಳ ಮಾಲೆಯ ಕೊರಳೊಳು ಸರವಿಟ್ಟು ರುಧಿರತಿಳಕಮನಿಟ್ಟುಂ 
ಹರಸುತಿದ್ದರು (ಎಕ. ೪1. ನಗರ. ೧೯-೧೫ ; 1320). [ಸರ್ಕ 3- ಇಡು] 

ಸರವಿವೋಗು (ಕ್ರಿ). (ಬೇಟೆಗಾಗಿ) ಪ್ರಾಣಿಗಳ ಜಾಡಿನಲ್ಲಿ ಹೋಗು : ಬಳಗಂಬೆರಸೀ 
ಅಂಜನಗಿರಿಯೆಡೆಯ ಕಿಟ್ಬರಿಯ ಪಟುವೊಳ್‌ ಸರವಿವೋಪುದುಂ (ರಾಮಾಶೃ. ೭೬-೨೪). 

[ಸರವ್ಮಿ (ಆ ಸರುವ್ರು) 3- ಪೋಗು (ಆ ಪೋ,)) 

ಸರವು "ಸರಿವು' ನೋ. 

ಸರವುಗಟ್ಟು, ಸರುವುಗಟ್ಟು (ಕ್ರಿ). ೧. ಧಾರಾಕಾರವಾಗು ; ಧಾರೆಯಾಗಿ ಸುರಿ: 
ಮಾಸ್ತರರು. .. ಮತ್ತೊಂದು ಸುದ್ದಿಯನ್ನು ತಿಳಿಸಿದರು - ಬೆಳಗುಮುಂಜಾನೆ ಸರವುಗಟ್ಟಿ 
ಹೊಡೆದ ಮಳೆಯ ಹೊಡೆತಕ್ಕೆ ಅವರ ಮನೆಯ ಗೋಡೆಯೊಂದು ಬಿದ್ದಿರುವದಾಗಿ 
(ಗಂಗಾಸಾ. ೮೯). ಸರುವುಗಟ್ಟು : ೧. ಸರುವುಗಟ್ಟಿ ಮಳೆಯು ಬೀಳುತ್ತಿದೆ (ಅಂಬಿಕೆ. ೪೧). 
೨. (ಆಲಂ) ಮೇಲಿಂದ ಮೇಲೆ ಬರು ; ಓತಪ್ರೋತವಾಗು : ಎಲ್ಲರಿಗೂ 
ನಗೆಯು ಸರುವುಗಟ್ಟಿ ಬಂದಿತು (ಗಂಗಾಸಾ. ೩೧). (ಸರವು (< ಸರಿವು) * ಕಟ್ಟು 

ಸರವೈ "ಶ್ರಾವೆ' ನೋ. 

ಸರವ್ಮೆ "ಸರವಿ' ನೋ. 

ಸರವೆತ್ತು (ಕ್ರಿ). ಧ್ವನಿಯನ್ನು ಏರಿಸು : ಅಡಿಯಿಡುವ ಕಾಂತೆಯರಂದುಗೆಯ ನಿನಾದಂ 
ಸರವೆತ್ತಿ ಪಾಡುವೈದೆಯರ ಗಾನಂ ದಿಗೀಶ್ವರರ ಕಿವಿಗಾನಂದಮಂ ಕಲ್‌ಯೆ 
(ಚೆಬಘು ೬-೫೪). [ಸರ + ಎತ್ತು 

ಸರವೇಖೌಸು (ಕ್ರಿ). ೧. ಮಾಲೆಕಟ್ಟು ; ಸರವನ್ನಾಗಿ ಮಾಡು : ಚರಿತಪುರಾಣ 
ದೊಳ್ಳಣಿಗಳಂ ಸರ([ಪಾಠಾಂ. ರಸ]ವೇಖಿಪವೋಲ್‌ ಭವಾವಳೀಸ್ಮರಣಕಥಾ 
ಭವಂಗಳನದಾರ್‌ ಬರೆವರ್‌(ಅರ್ಧನೇ. ೧-೩೯) ; ವಿನೂತನಾಕ್ಷಮಣಿಯಂ ಸರವೇಜ್‌ಪ 
ನಾರ ಸೀರೆಯಂ ಪಸರಿಪ . . . ಮುನಿಮುಖ್ಕಕುಮಾರಸಮೂಹಮೊಪ್ಪಗುಂ (ಗಿರಕ. 
೧-೬೪). ೨. ಒಂದಾದ ಮೇಲೊಂದರಂತಿರು ; ಅನುಸ್ಕೂತವಾಗಿರು 
ಸರವೇಲೌ್‌ಪಂದದಿಂ ಸಿರಿಗಳನೀ ಮಹಾಕಥೆಗಳಂ ಪ್ರಥಿತಂಗಳನೊಂದೆ ಕಾವ್ಮದೊಳ್‌ 
ಬರೆದನಿದೇಂ ಕವೀಶ್ವರರೊಳ್‌ ಕವಿರಾಜಕುಂಜರಂ (ಅರ್ಧನೇ.೧-೩೯). (ಸರ, 4 ಏಜ್‌ಸು] 


ಸರಸ 


ಸರಸ (ಗು). ೧. (ಹಣ್ಣು ಮುಂತಾದುವುಗಳಂತೆ) ರಸದಿಂದ ತುಂಬಿದ ; 
ರಸಭರಿತವಾದ : ತಾಮರೆಯರಲೊಳ್‌ ಸರಸನಿಜಾಮೋದದೊಳೊಂದಿ ನಲಿದು 
. ಸುಟಿ”ವುದಳಿ ಕೆಲಕೆಲದೊಳ್‌ (ಕವರಾ. ೩-೧೨೭) ; ಸ[ಪಾಠಾಂ. ಸುರಸ 
ಪಲಾಶಪುಷ್ಟಚೆಯದೊಳ್‌ ವನಲಕ್ಷ್ಮಿಯ ರತ್ನನೂಪುರಸ್ವನಮೆನೆ . . . ಪೊಣ್ಮಿದತ್ತು 
ಮಧುರಂ ಮಧುಮತ್ತಮಧುವ್ರತಸ್ವನಂ (ಟಗ. ೧೪-೪೦). ೨. ಅಚ್ಚ ಹೊಸದಾದ ; 
ನವನವೀನವಾದ ಉನ್ಮುಖವಾಗಿರ್ದುವು ನೀಳ್ತ ಸರಸಬಿಸವಲ್ಲರಿಗಳ್‌ 
(ಮಲ್ಲಿಪು ೭-೧ಂ೨). ೩. ರುಚಿಕರವಾದ ; ಸವಿಯಾದ : ಸರಸಾನ್ನಪಾನ . . . 
ಅತುಳಪಾತ್ರಮಾವುವು ನಿರಂತರಂ ದಶವಿಧಂಗಳಮರಕುಜಂಗಳ್‌ (ಶಾಂತೀಶ್ವ. ೬-೮೬ ) ; 
ವಿಪ್ರರಾದರೆ ಸರಸನವಭೋಜನದ ಕಥೆ ಮೇಣ್‌ ನಿರತಿಶಯವೇದಾಂಗವೇದ ತದರ್ಥ 
ತರ್ಕಗಳು (ಕುವ್ಕಾಳ. ೧೬-೨೩). ೪. ಪ್ರೀತಿಯಿಂದ ಕೂಡಿದ : ಸರಸ ಹಾಸ್ಕದ ಹಾಸಕದ 
ವಹಣಿಗಳ ವೈಸಿಕದ . . ನವಶಾಬರಿಯರೈದಿದರು (ತೊರರಾ. ೧-೫-೪೦) ; ಆವಗಂ 
ಸರಸಕರುಣಾಮೃತದ ಕಳೆಗಳಿಂ ತೀವಿದೆಳನಗೆಯ ಬೆಳ್ಲಿಂಗಳಂ ಪಸರಿಸುವ ದೇವಪುರ 
ಲಕ್ಷ್ಮೀರಮಣನಾಸ್ಕಚಂದ್ರನಾನಂದಮಂ ನಮಗೀಯಲಿ (ಜೈಮಿಭಾ. 
೫. ಸೊಗಸಾದ ; ಚೆಲುವಾದ : ಸರಸರವದಿಂ ಸಾರ್ದು ಸಂಕೀರ್ತನಂಗೆಯ್ವ 
ಶ್ರುತಿಸತಿಯರಿಂ (ಶಬಶಂ. ೧-೭೯ ವ) ; ಸರಸಸಂಗೀತದ ಕುರುಹುಗಳರಿಯದೆ ಬರಿದೆ 
ಬಾರಿಸದಿರು ತಂಬೂರಿ (ಶರೀಫ. ೨೭-೩). ಓ. (ಬೆವರಿನಿಂದ) ಒದ್ದೆಯಾದ ; 
ತೊಯ್ದ. ೬. ಅಗ್ಗವಾದ ; ಸೋವಿಯಾದ : «0. ೮. [ಕಾವ್ಮಮಾ] 
(ಶೃಂಗಾರ ಮುಂತಾದ) ಕಾವ್ಯರಸಗಳಿಂದ ಕೂಡಿದ : ಸರಸಕವಿಕಾವ್ಯಮಧುಮತ್ತೆ 
ರಾಗದೊಳ್‌ ಪೊರೆದು . . . ನುಣ್ಣನಿಯಿಂದೋದುವ ಸುರವಾಚಿಕೆ ಸತಿಗೆ ಪುಳಕಮಂ 
ಪುಟ್ಟಿಸಿದಳ್‌ (ಬಂದ್ರಪು ೧೧-೧೪೪) ; ಅರಸಿಯರನಿಬರುಮಾದರದಿಂದೆನ್ನ ಸರಸಕಾವ್ಯವ 
ಸವಿವಂತೆ ಪರಮಪತಿವ್ರತೆಯರ ನಡತೆಯನಿಲ್ಲಿ ಮರುಳುಗೊಳಿಸಿ ಪೊಗಳುವೆನು 
(ಹದಿಟ. ೧-೪೭). (ನಾ). ೯. ಚೆಲ್ಲಾಟ ; ವಿನೋದ : ಅರಸರೊಳೆಲೆ ನೀಂ ಸರಸಮ 
ನರಸಿಯವೋಲಾಡುತಿರ್ಪೆ ನಿನಗಿದು ಗುಣಮೇ ಅರಸರ್‌ ಸರಸಮನಣ್‌ವರೆ 
ಸರಸಮನಾಡರಸರಲ್ಲದವರೊಳ್‌ ಮಗಳೇ (ಕವಿರಾ. ೩-೨೩೩) ; ಎಳೆಯ ಬಾಳೆಯ 
ಸುಳಿಗೆ ಸೀಗೆಯ ಮೆಳೆಯೊಡನೆ ಸರಸವೆ (ಕುವ್ಮಾದ್ರೋ. ೧೨-೨೯). ೧೦. ಚೆಲುವು ; 
ಸೊಬಗು: "ಸರಸಂಬೆಜು' ಪರಾ. ೧೧. ಶೃಂಗಾರವಿಷಯದಲ್ಲಿರುವ 
ಆಸಕ್ತಿ ; ರಸಿಕತೆ: "ಸರಸಗಾಜ', "ಸರಸಾಶ್ರಯ' ಪರಾ. ೧೨. ಸರಾಗ ; 
ಸುಲಭತೆ : ಅರಸ ಫಡ ಹೋಗದಿರು ಸಾಮದ ಸರಸಕೊಳ್ಳದು ಬಿಲ್ಲ ಹಿಡಿ 


೧-೧). 


೮೩೭೯ 


5 


10 


15 


25 


ಹಿಡಿ (ಅವ್ಮಾದ್ರೋ. ೧-೬೧) ; ಸನ್ಮಿತ್ರನಾದ ನಿನ್ನ ದೆಸೆಯಿಂದ ನನ್ನ ಮನೋರಥವು |. 


ಸರಸವಾಗಿ ಸಫಲವಾಯಿತು (ಶಾಕುಂತ. ೧೧೧-೧೨). ೧೩. ಸದರ ; ಸಲಿಗೆ : 
ಹುಲುಕಪಿಗಳೆಮ್ಮೊಡನೆ ಕಾದಲು ಸರಸ ವಿರಸವಲ (ಕೌಶಿರಾ. ೩೪-೨೦) ; ಅದರೊಡನೆ 
ನೀನು ಎಷ್ಟು ಸರಸವಾಗಿ, ಎಷ್ಟು ಆಂತರ್ಯಕವಾಗಿ ಮುಗುಳುನಗೆಯಿಂದ 
ಮಾತನಾಡುತ್ತಿದ್ದೆ (ಹೊಸಕ್ತಿ. ೪. ೧೪. ಸ್ವಚ್ಛ; ನಿರ್ಮಲ : ಸರಸವಾಯಿತು 
ಗಗನತಳ ತಾವರೆಯ ಸಖ ನಿಜರಥವ ನೂಕಿದನುದಯ ಪರ್ವತಕೆ (ಕುವ್ಮಾದ್ರೋ. ೪-೧೨). 
೧೫. ರಸಿಕ : ಸರಸನೆನಿಸಿರ್ದ ಸಖ ನಾಗರಿಕಂ ಅವನಿಪಂಗಿಂತೆಂದಂ 
(ಗಂಕ. ೪-೧೦೩). 
ಸರಸವಾಡು ವ ೧. ಚಿನ್ನಾಟವಾಡು ; ಚೆಲ್ಲಾಟವಾಡು : ಗಿರಿಯ ಮಕ್ಕಳು 
ನೆರೆದು ವಜ್ರವ ಸರಸವಾಡುವ ಕಾಲವಾಯಿತೆ (ಕುವ್ಮಾದ್ರೋ. ೨-೫೫). ೨. ಚಕ್ಕಂದವಾಡು; 
ಲಲ್ಲೆಹೊಡ : ಚಂದ್ರಿಗೆ ತಾನು ಗೋವಿಂದನೊಡನೆ ಸರಸವಾಡುತ್ತಿದ್ದುದೆಲ್ಲ ಜ್ಞಾಪಕಕ್ಕೆ 
ಬಂತು (ನಿಶಉ. ೪೫). ೩. ಅಪಹಾಸ್ಕ ಮಾಡು ; ಗೇಲಿಮಾಡು : ಬಿರುದ 
ಬಿಟ್ಟೋಡಿತ್ತು ರಾವುತನೆರವಿ ಬಣಿಗುದುರೆಗಳ ಕಂಡಾ ತರುಚರಂಗಳು ಸರಸವಾಡಿತ್ತು 
(ಕೌಶಿರಾ. ೨೦-೨೫). [ಸಂ.) 
ಸರಸಂಬೆಳು (ಕ್ರಿ). ೧. ನಾವೀನ್ಮವನ್ನು ಹೊಂದು : ಸರಸಂಬೆತ್ತ ಬಹುಪ್ರಕಾರದ 
ಕಳಾಪ್ರಾಗಲ್ಪ ದಿಂ ಭೂವರಸ್ಮರನಂ ಮೋಹಿಪೆವೆಂದು ಸಾರ್ದು ಸಮಯಂಬಾರುತ್ತುಂ 
. ಇರ್ದುದು ರತ್ನಮಾಲೆವೆರಸಂತಾ ವಾರನಾರೀಜನಂ (ಕುಸುಮಾ. ೧೦-೧೦೧). 
೨. ಚೆಲುವನ್ನು ಪಡೆ ; ಮನೋಹರವಾಗು : ಸರಸಂಬೆತ್ತೆಳಗೊಂಬು ಸಾರ್ದ 


ಸರಸಸಲ್ಲಾಪ 


ಪದವಿಲ್ಲುನ್ಮತ್ತಭೃಂಗವ್ರಜಂ ತಿರಿ ತಳ್ತೊಪ್ಪುವ ನುಣ್ಣಳಿರ್ದೊಣೆ ಲಸತ್ಪುಷ್ಟಾಳಿ 
ಬಾಣಂಗಳಾಗೆ ರತೀಶಂ ಪರಿಪಂಥಿರೂಪನಿಸುತಿರ್ಪಂ ಪಾಂಥರಂ 
(ಕುಸುಮಾ. ೨-೫೨). [ಸರಸ + ಪೆಜು) 
ಸರಸಗಾತಿ (ನಾ). ಸರಸವಾಡುವ ಸ್ವಭಾವದವಳು ; ರಸಿಕಳಾದ ಹೆಣ್ಣು : (8). 
| [ಸರಸ + - ಕಾತ್ಮಿ) 
| ಸರಸಗಾಅ (ನಾ). ಸರಸ ಸ್ವಭಾವದವನು ; ಲಸಿರೆ : ಅರಸಿಯರಸನ ಮದುವೆ 
ಯಾಗಲದನೆಲ್ಲರರಮನ್ನೆಯೊಳು ಕಾಣಲರಿದು ಕರಿಗಳ ಮದುವೆಯ ಕಣ್ಣಾರ 
ಕಂಡರೇಂ ಸರಸಗಾಜನೊ ಸಾರ್ಯಿಭೌಮ (ಭರಚ. ೪೦-೧೦೫). 
[ಸರಸ + - ಗಾಣ (ಆ -- ಕಾಲ) 
ಸರಸತಿ (ನಾ). ವಾಗ್ದೇವತೆ ; ಶಾರದೆ : ಸರಸತಿ ಸಿ೦ ತನ್ನಾನನದೊಳುರದೊಳಿರ 
ಚತುರಾನನನುಂ ಕೃಷ್ಣನೆನಿಪನಿಜ್‌ವಬೆಡಂಗಂ (ಗದಾಯು. ೨-೪೫) : ಸಿರಿ ವರವಕ್ಸದೊಳ್‌ 
ನೆಲಸಿ ಸದ್ವಿಭವಕ್ಕೆ ನಿವಾಸವಾದಳಂಬುರುಹಮುಖಪ್ರದೇಶದೊಳನಾರತವಿಟ್ಟು 
ವಿವೇಕಿಯಾದಳಾ ಸರಸತಿ (ಎಕ. ೪. 1172) ; ನೆರವಾಗು ಗಾನ 
ಕೇಳೇಳೆಂದು ಮಲಗಿದ್ದ ಸರಸತಿಯನು ಜಾಣೆ ತನ್ನ ಬೆರಳಿಂದೆ ಮಿಡಿವಂತೆ 
ಭಾರಿದಂಡಿಗೆಗೊರ್ವ ತರಳಾಕ್ಷಿ ಮಿಡಿದಳಂಗುಲಿಯ (ಭರಚ. ೫-೬೭). 
ಸರಸತಿಯೆಕ್‌ಯ ಎ ಸರಸ್ವತಿಯ ಗಂಡ ; ಬ್ರಹ್ಮ : ಸಿರಿಯರಸಂ ಮಾದೇವಂ 
* ಸರಸತಿಯೆಚ್‌ಯರ್ಕಳಡಿಗಳೆಂಬೀ ಕೆಂದಾವರೆಗಳ್‌ ಪೊರೆಗೆಮ್ಮಂ (ಕಬ್ಬಿಕಾ. ೨). 


ಕಡೂರು. ೬೬-೪೯ ; 


[ಆ ಸಂ. ಸರಸ್ವತೀ] 
ಸರಸತಿವರ (ನಾ). ಸರಸ್ವತಿಯ ಗಂಡ ; ಬ್ರಹ್ಮ : ಬಂದಿರ್ದಂ ಸರಸತಿವರಂ 
(ಕಬ್ಬಿಕಾ. ೨೯೩). [ಆ ಸಂ. ಸರಸ್ವತೀವರ] 


ಸರಸತೆ (ನಾ). ೧. ಆನಂದ ; ಸಂತೋಷ : ಗ್ರಂಥವಾಚನದಿಂದ ಮಾನಸಿಕವಾದ 
ಸರಸತೆಯಂತೆ ಆಯಾಫಲಗಳು . . . ದೊರೆವವೆಂಬುದಕ್ಕೆ ಅನುಮಾನವಿಲ್ಲ (ಕಾಲೂರ.' 
6 ಹರಕ). ೨. ಹೊಂದಾಣಿಕೆ ; ಸಾಹಚರ್ಯ: ಈ ಸಂಗೀತ-ಭಾವಗೀತೆಗಳು 
ಅಪೂರ್ವವಾದ ಸರಸತೆಯಿಂದ ವಿಜೃಂಭಿಸಿದ ದಿನಗಳಿಂದ . . . ದೂರ ಸರಿಯುತ್ತಾ 
ಹೋದುವು (ಭಾವಗೀ. ೨೦). ಸಂ. ಸರಸತಾ। 

ಸರಸನ್ನೆ (ನಾ). ಧ್ವನಿಯ ಮೂಲಕ ಕೊಡುವ ಸೂಚನೆ : ಲಾಗುಬೇಗಂಗಳ 
ಸಘಾಟಿಕೆಗಳ ಸರಸನ್ನೆ (ಪಾಠಾಂ. ನ್ನ] ತೊಡೆಮಡಂ ಕಸೆ ಕಬ್ಬಿ ಕಡಿಯಾಣ ಸರಸಮಂ 
ಸೈರಿಸದ ಚಳಬಳಕೆಗಳ ಚಾರು ತುರಗಕುಲವನುವಾಗಿ ನಿಂದವು (ಸೋಮಚ. ೫-೨೮). 

` [< ಸಂ. ಸ್ವರಸಂಜ್ಞಾ) 

ಸರಸಫಲ, ಸರಸಫಳ (ನಾ). ರಸ ತುಂಬಿದ ಹಣ್ಣು : ಸರಸಫಲ 
ಸ್ಫುರಿತೌದುಂಬರಮಂ . . . ಮುದದೆ ಕಪೀಂದ್ರಂ ಕಂಡ೦ (ಆಂಚತಂ. ೨೭೬-೧೨). 
ಸರಸಳ: ಸರಸಫಳಾಳಿಭಾರಂ . . . ಮನೋಹರಮನಿಕುಂ ವಿಶಾಲಸಹಕಾರ 
ಮಹೀರುಹಂ (ವರ್ಧಪು ೧-೫೫). ಸಂ.) 

ಸರಸಫಲಂದೋಬು (ಕ್ರಿ). ರಸತುಂಬಿದ ಹಣ್ಣು ಬಿಡು : ಸತಿ ಸೌಂದರಿ ಮಾತಾಡುವ 
ವಕ್ರತೆಯಂ ಕೇಳ್ದು ಭರದಿಂದಲರೇಟ್‌ದ ಮಾಕಂದಂ ಸರಸಫಲಂದೋಟ್‌ರ್ಪುದು 
(ಜಯಕಾ. ೨-೩೨). [ಸರಸಫಲ “- ತೋಲು। 

ಸರಸಫಳ "ಸರಸಫಲ' ನೋ. 

ಸರಸರ “ಸಲಸಜ' ನೋ. 

ಸರಸರನೆ "ಸಜಸಣನೆ' ನೋ. 

ಸರಸರಿಸು "ಸಅಸಲಿಸು' ನೋ. 

ಸರಸವತಿ (ನಾ). ಎ ಸರಸಗಾತಿ : '"ಸರಸವತಿ ಚಲ್ಲಗಾರ್ತಿಯು'' (ಕವಿಕಂ. ೧೬೪). 

[ಸಂ. ಸರಸವತೀ। 

ಸರಸಸಲ್ಲಾಪ (ನಾ). ಸಂತೋಷವಾದ ಮಾತುಕಥೆ ; ಸುಖಸಂಕಥಾಲಾಪ : 
ಪ್ರಿಯ ಪ್ರೇಯಸಿಯರು . . . ಬೆಳುದಿಂಗಳಲ್ಲಿ ಸರಸಸಲ್ಲಾಪದಲ್ಲಿ ತೊಡಗಿದ್ದಾರೆ 
(ಭಾರದ. ೫೩೦) ; ಖೇಚರದಂಪತಿಗಳ ಸರಸಸಲ್ಲಾಪ ಇವನ ಕಿವಿಗೆ ಕೇಳುತ್ತಾ ಇದೆ 

[ಆ ಸಂ. ಸರಸಸಂಲಾಪ। 


ಹಸಿ ರಾವಾ ರಾ 


(ದಾನಚಿಂ. ೧೩). 


ಸರಸಸಾಹಿತ್ಯ 


ಸರಸಸಾಹಿತ್ಯ (ನಾ). ರಸಮಯವಾದ ಸಾಹಿತ್ಯ : ಈ ಹೊನ್ನಿ ಸರಸಸಾಹಿತ್ಯದ 
ವರದೇವತೆ (ಹದಿಬ. ೧-೨೩). [ಸಂ.] 

ಸರಸಾತಲಡಿ (ನಾ). ಏಳುಎಳೆಗಳ (ಮುತ್ತಿನ) ಹಾರ : ಮಕರಕಂಠಿ, ನಾಗಾಭರಣ 
ಸಹಿತವಾದ ಜಡೆ, ಸರಸಾತಲಡಿ, ಅನೇಕಪದಕಗಳಿಂದ ಯುಕ್ತವಾದ ಬಗೆಬಗೆಯಾದ 
ಮುಕ್ತಾಹಾರಗಳು (ಮಹಾವಂ. 1, ೧೨೭). 

[ಸರ್ಕ 4 ಸಾತ್ಮ (1p «- ಮರಾ. ಸಾತ್‌) 4 ಅಟ] 

ಸರಸಾತ್ಮ (ನಾ). ಪ್ರೇಮಮಯನಾದವನು: ಭೃಶೋತ್ಕಳಿಕೆಯರೆಂತು ಸೈರಿಸುವರೋ 
ಸರಸಾತ್ಮನಿನಾದಗಲೈಯಂ (ಪುಷ್ಪಪು. ೪-೮೯). (ಸಂ. ಸರಸಾತ್ಮನ್‌] 

ಸರಸಾಲಂಕೃತಿ (ನಾ). [ಕಾವ್ಮಮಾ] ಶೃಂಗಾರಾದಿ ನವರಸಗಳಿಂದ ಕೂಡಿದ 
ಉಪಮಾದಿ ಅಲಂಕಾರ : ಸರಸಾಲಂಕೃತಿ ಜಾತಿ ರೀತಿ ಗಮಕಂ ಸೊಂಪಿಂಪು 
ನುಣ್ಬೊಳು ಭಾಸುರಭಾವಂ ನೆಲೆಗೊಂಡು ತೋಟ್‌ ರಸಗಾನಂಬೋಲ್‌ ಮನಂಗೊಳ್ಳ 
ವಿಸ್ಟುರದಸ್ಮತ್‌ಕೃತಿಯಂ ಖಳಭುಜಂಗಂ ಕೇಳದೇಂ ಪೋಕುಮೇ 
(ರಾಜಶೇ. ೧೪-೧೭೭). [ಸಂ.) - 

ಸರಸಾಲಾಪ (ನಾ). ಸರಸವಾದ ಮಾತು ; ವಿನೋದವಾದ ಸಲ್ಲಾಪ : 
ಜಗದೊಳು ಚಾರುಸರಸಾಲಾಪಚೆತುರರು ಕವಿವರರಿರುವುದು ವಿರಳ (ಇಂಚಾಪ. ೮೧-೯೨). 

[ಸಂ.) 

ಸರಸಾಲೋಕನ (ನಾ). ಪ್ರೇಮಮಯವಾದ ದೃಷ್ಟಿ, - ನೋಟ : ಸರಸಾ 
ಲೋಕನದಿಂ ವಚನರಚನೆಯಿಂ ಹಸ್ತಕಮಳಸಂಸ್ಪರ್ಶನದಿನಂಬುರುಹೇಕ್ಷಣಂ ಪ್ರಸನ್ನಾಚರಿತೆ 
ಯರಪ್ಪಂತು ಮಾಡಿದಂ ಗೋಪಿಯರಂ (ಜಗವ. ೫-೩೩) ; ಅತಿಶಯ ಪ್ರಮೋದದಿನಾ 
ಕುವರಿಯನಾ ಯುವರಾಜನ ಕೆಲದೊಳ್ಳುಳ್ಳಿರಿಸಿ ಸರಸಾಲೋಕನದಿಂದವಲೋಕಿಸಿ 
(ರಾಜಶೇ ೮-೮೨ ವ). [ಸಂ.] 

ಸರಸಾಶ್ರಯ (ನಾ). ರಸಿಕತೆಗೆ ನೆಲೆಯಾದವನು `; ರಸಿಕ : ಸರಸಾಶ್ರಯ 
ಪ್ರವರಮೂರ್ತಿ . . . ಗುಣೋದಯನಕಾರಣಧುರ್ಯಮಿತ್ರಂ (ಕವಿರಾ. ೩-೨೨೮). [ಸಂ.] 

ಸರಸ್ಲಿ (ನಾ). ಸರಸವಾಗಿರುವ ವ್ಯಕ್ತಿ : ಸೀತಾರಾಮರಾಯನಂಥಾ ಸರಸಿಯಲ್ಲದ 
ಮನುಷ್ಯನಿಗೆ ಅಸುಖ, ಅತೃಪ್ತಿ, ಅಸಮಾಧಾನ ತುಂಬಿಕೊಳ್ಳುತ್ತವೆ (ಮಹಾಗ. ೨೦);ಪಕ್ಕದ 
ಮನೆಯಲ್ಲಿ ಸರಸಿಯಾದ ತರುಣವ್ಮಾಪಾರಿಯೊಬ್ಬ ವಾಸಿಸುತ್ತಿದ್ದನು (ಪುನರು. ೧೦). 

[ಸರಸ + - ಇ] 

ಸರಸ್ಮಿ (ನಾ). ಕೊಳ ; ಸರೋವರ :ಸರಸಿಯ ನೀರಜಂಗಳ ರಜಂಗಳ ಪೊಂಪುಲ್‌ವೆತ್ತು 
... ಸಂಚರಿಸಿದುದೊಪ್ಪುವಂತುಪವನಂ ಪವನಂ (ಜಗಎ. ೧೪-೯೦) : ಜಲನಿಧಿಗೆ ಸರಿಸರಸಿ 
ಯಾವುದು (ಬವ್ಮಾಅ. ೨೩-೩೮). [ಸಂ. ಸರಸೀ] 

ಸರಸಿಜ (ನಾ). ಸರೋವರದಲ್ಲಿ ಹುಟ್ಟಿದುದು ; ತಾವರೆ : ಸರಸಿಜದಿಂ 
ಮಕರಂದಸ್ಸುರಿತಂ ಪುದಿದೊದವಿದಪ್ಪುದೆಂಬಿನಂ . . . ದರಹಸಿತಂ ನೆಗಲ್ವ್‌ನಂ 
ತೊದಳ್ಳುಡಿ ನುಡಿದಂ (ಆದಿಪು. ೮-೩); ಸರಸಿಜದ ಸಿರಿಯನಾನಪಹರಿಸೆಂ ಮನ್ನು ಖದಿನದುವೆ 
ನಿಜಂ (ಚಂದ್ರಪು. ೭-೧೩೭). 

ಸರಸಿಜಾಮೋದ ಎ ತಾವರೆಗೆ ಆಮೋದವನ್ನುಂಟು ಮಾಡುವವನು ; 

ಸೂರ್ಯ; ಒಂದು ಬಿರುದು : ಸರಸಿಜಾಮೋದಂ ಮಾರ್ಕ್ಕೊಲ ಭೈರವಂ 
ಸಮರಜಯಘಂಟಾರವಂ . ಮೂವಡಿಗಣ್ಣರ ಜಾಜು ನಾಮಾದಿ 
ಸಮಸ್ತಪ್ರಸಸ್ತಿಸಹಿತಂ (ಸೌಇಇ, XX, ೪೧-೯ ; 1068). (ಸ0.) 

ಸರಸಿಜಗರ್ಭ (ನಾ). ತಾವರೆಯಲ್ಲಿ ಹುಟ್ಟಿದವನು ; ಬ್ರಹ್ಮ : ಸರಸಿಜಗರ್ಭಂ 
ಗಡಮಾ ಪುರಕ್ಕೆ ಬಂದಿರ್ದನೆಂದೊಡಿನ್ನಮೆಮ್ಮಿಂದಂ ಪಿರಿಯರ್‌ ಪೆಅರಾರ್‌ 
(ಧರ್ಮಾಮೃ. ೫-೨೧೦). 

ಸರಸಿಜಗರ್ಭತನೂಜ ಎ ಬ್ರಹ್ಮನ ಮಗ ; ನಾರದ : ಸರಸಿಜಗರ್ಭತನೂಜಂ 

ಸರಸಿಜನಾಭಂಗೆ ನುಡಿದಂ (ನೇಮಿಪು. ೭-೨೦೧). 1ಸಂ.1 

ಸರಸಿಜನಾಭ (ನಾ). ಹೊಕ್ಕುಳಲ್ಲಿ ಕಮಲವುಳ್ಳವನು ; ವಿಷ್ಣು : ಸರಸಿಜನಾಭನಾ 
ಭುವನಮಾನ್ಮೆಯೆನಿಪ್ಪಳನಂದು ಕನ್ಮೆಯಂ ತರಲನುರಾಗದಿಂ ಪೊಜಮಡಲ್‌ 
(ನೇಮಿಪು. ೭-೪೦) ; ಸರಸಿಜನಾಭನಂ ಸಿರಿ ಮನೋಭವನಂ ರತಿಯಿಂದುಮೌಳಿಯಂ ಗಿರಿಜೆ 


೮೩೮೦ 


ಸರಸಿಜಾತ 


| . ಪಾರ್ಶ್ವದೊಳಿಟ್ಟು ಕಾವರಾ ಪುರದ ವಿಳಾಸಿನೀಜನದ ಗಾಡಿಗೆ ಮೆಚ್ಚಿ 

ತ್ಮನಾಥರಂ (ಸೂಕ್ತಿಸು. ೪-೧೩೪). [೫ಂ.] 
| ಸರಸಿಜನೇತ್ರ (ನಾ). ತಾವರೆಯಂತೆ ಕಣ್ಣುಗಳುಳ್ಳವನು ; ಎಷ್ಟು : 

ಸರಸಿಜನೇತ್ರನಿಂದ್ರನಜನಷ್ಟದಿಶಾಧಿಪರಾದಿಯಾದ ದೇವರ ಗಡಣಕ್ಕೆ ಭೀತಿಯನೊಡರ್ಚುವ 
| ದುರ್ದಮಕಾಳಕೂಟಮಂ ಕರಕಮಳಂಗಳಿಂ ಪೊಸೆದು (ದಶಕು. ೪-೩೦೯). (ಸಂ.] 

| ಸರಸಿಜಬಂಧ (ನಾ). ತಾವರೆಯಾಕಾರದ ರಚನೆ : ಸರಸಿಜಬಂಧಂ ಕಮಲಾಕರಬಂಧಂ 

| |  --- ವರಬಂಧಂ ಲಿಂಗಬುಧಮಂ ವಿರಚಿಸಿದಳ್‌ (ಗಿರ ೫-೭೬). [10.1 

| |ಸರಸಿಜಬಾಂಧವ (ನಾ). ತಾವರೆಯ ಗೆಳೆಯ ; ಸೂರ್ಯ : ಸರಸಿಜ 

ಬಾಂಧವನಸ್ತಾಂತರಗತನಾಗಿರೆ ಸರೋಜಿನೀವನಮಾದಂ ಕೊರಗುತ್ತ, ಮುಗಿಗುಂ 

{ಸಂ.] 

ಸರಸಿಜಭವ (ನಾ). ೧. ವ ಸರಸಿಜಗರ್ಭ : ಸರಸಿಜಭವ ಸಾರಥಿಯಾದ ಧರೆಯೆಂಬ 
ವರರಥವನು ಮೇಘ ತಾಗಿ ಸರಿಸವ ಮಾಡಿ ಶ್ರಿಪುರವನು ಸುಟ್ಟ ಪರಿಯನದಾರು 
ಮೆಚ್ಚುವರು (ತ್ರಿಪುಸಾಂ.೩-೨೮). ೨. [ಛಂದ] ಅಂಶಗಣಗಳಲ್ಲಿ ಒಂದು ; ಬ್ರಹ್ಮಗಣ: 
ಎರಡುಂ ಮೂಯುಂ ನಾಲ್ಕುಂ ಗುರುವಿಂ ಪ್ರಸ್ತರಿಸಲಂಬುನಿಧಿಗಜ ಧರಣೀಶ್ವರಗಣ 
ಮೊಗೆಗುಮವರ್ಕಂ ಸರಸಿಜಭವವಿಷ್ಲುರುದ್ರಸಂಜ್ಞೆಗಳಕ್ಕುಂ (ಛಂದೋಂಬು: ೫-೨೪೦). [ಸಂ.] 

ಸರಸಿಜಮಿತ್ರ (ನಾ). ಎ ಸರಸಿಜಬಾಂಧವ : ಸರಸಿಜಮಿತ್ರನಂತೆ ತಮ ಶೋಭಿಸೆ 

. ಅಂತರಿಕ್ನದೊಳಗುರ್ವಿಸಿ ಪೋಪರನೊಳ್ಳಿತಾಗೆ ಭಾಸುರಗುಣ ತೋಲ್‌ 
(ಧರ್ಮಾಮ್ಯ. ೧೧-೧೭೮) ; ಸರಸಿಜಮಿತ್ರ ಕೂ ತಮವಿದಾರಣ ಕೂ ; . . ಎನುತ 
ಕೂಗುತಲಿರ್ದುದು ತಾಮ್ರಚೂಡನುಂ (ಸೂಕ್ತಿಸು. ೯-೨೯). ` [ಸಂ.) ' 

|20| ಸರಸಿಜಯೋನಿ (ನಾ). ಇ ಸರಸಿಜಗರ್ಭ : ಪಿರಿದು ಸಮಸ್ತವಿಷ್ಟಪವದಂ ಪಡೆದಂ 

ಪಿರಿಯಂ ವಿರಿಂಚನಾ ಸರಸಿಜಯೋನಿಯಂ ಜಠರಹೇಮಪಯೋರುಹದಲ್ಲಿ 
ಪುಟ್ಟಿಪಂಬುರುಹವಿಲೋಚನಂ ಪಿರಿಯಂ (ಜಗವಿ. ೨-೯೬). [ಸಂ.] 
'ಸರಸಿಜವಾಸ (ನಾ). ತಾವರೆಯಲ್ಲಿ ನೆಲಸಿದವನು ; ಬ್ರಹ್ಮ : ""ಸರಸಿಜವಾಸ 
ಪಂಚಪರಮೇಷ್ಠಿಗಳು ಪರಮೇಷ್ಠಿಯೆಂದೆನಿಕ್ಕು'' (ನಾನಾರ. ೧೫೧). [ಸಂ.) 
25 | ಸರಸಿಜವಿರೋಧಿ (ನಾ). ತಾವರೆಯ ಶತ್ರು ; ಚಂದ್ರ : ಸರಸಿಜವಿರೋಧಿ 
ಕಾಂತ್ಕಾಕರಮಮೃತಮಯಂ ತ್ವದೀಯಮುಖಶಶಿಯುಂಟಾಗಿರೆ ಶಶಿಯದೇವುದು 
[ಸಂ. ಸರಸಿಜವಿರೋಧಿನ್‌] 
ಸರಸಿಜಸಂಭವ (ನಾ). ಎ ಸರಸಿಜಗರ್ಭ : ಸರಸಿಜಸಂಭವಂ ಕುಸುಮಸಾಯಕನಾಗಿ 
. . ಆತ್ಮಮನಃಸುಕುಮಾರಹಸ್ತದಿಂ ವಿರಚಿಸಿದಂ ನಿಜೇಶಮುಖಸೌರಭಭೃಂಗಿಯನಾ 
ಲತಾಂಗಿಯಂ (ಅರ್ಧನೇ ೬-೭೯). [ಸಂ.] | 

ಸರಸಿಜಸಖ (ನಾ). ೧. ಎ ಸರಸಿಜಬಾಂಧವ : ಸರಸಿಜಸಖನಾ ನರಪತಿಯರಿಗಳ 
ಸೌಧಾಗ್ರದಲ್ಲಿ ಮೊಳೆತೆಳೆವುಲ್ಲಾತುರಿಪ ತುರಂಗಮನರುಣಂ ಬರಸೆಳೆದು ಮರಳ್ವೆ 
ನಡೆವನೆಡದೊಳ್‌ ಬಲದೊಳ್‌ (ರಾಜಶೇ. ೫-೧೧). ೨. [ಛಂದ] ಮೂರು ಲಘುಗಳ 
ಗಣ : ಪುರುಹೂತಗಣಂಗಳಾಟುಂ ಸರಸಿಜಸಖಗಣಗಳೆರಡು ಸಂಧಿಸಿ ಬರ್ಕುಂ ಚರಣಕ್ಕೆ 
(ಛಂದೋಂಬು. ೩-೨೨೨ ಆಡಿಪದ್ಮ). (ಸಂ.] 

ಸರಸಿಜಾಂಬಕ (ನಾ). - ಸರಸಿಜನೇತ್ರ : ಸರಸಿಜಾಂಬಕಪದ್ಮಭವರಾಖುರಥ 
ಗುಹರಷ್ಟವಸುಗಳು . . . ನೆರೆದು ಭಜಿಸಲು (ಬಸಪು. ೧೦-೩೧). ಸಂ. 

ಸರಸಿಜಾಕ್ಷ (ನಾ). ಎ ಸರಸಿಜನೇತ್ರ : ಸರಸಿಜಾಕ್ಷನ ವಿಷ್ಣುನಾಮಸ್ಮರಣೆಯಲಿ 
. ೬. ಭೂತಕ್ಕೆ ಹಿತವಹ ನಡವಳಿಯನಲ್‌ದು (ಕುವ್ಮಾಉ. ೪-೯೯). [ಸಂ.) 

40 | ಸರಸಿಜಾಕ್ಸಿ (ನಾ). ತಾವರೆಯಂತಹ ಕಣ್ಣುಗಳುಳ್ಳವಳು ; ಚೆಲುವೆ : ಸರಸಿಜಾಕ್ಷಿ 
ವಿಶಾಖೆ ಗಂಡನ ಮಾತನೇಳಿಸಲಾಗದೆಂದು . . . ಲಡ್ಡುಗೆಯಲ್ಲಿ ತೀವ್ರದ ನಂಜ 
ನೋಸರಿಸದಿಕ್ಕಿ (ಧರ್ಮಾಮೃ. ೧೦-೧೯೮); ತರುಣಿಯರು ಕಂಡಂಜಿ ಹೊಕ್ಕರು ಸರಸಿಜಾಕ್ಷಿಯ 
ಮಜೆಯನು (ಕುವ್ಕಾಸ. ೧೪-೬೨). (ಸಂ. ಸರಸಿಜಾಕ್ಸೀ] 

ಸರಸಿಜಾತ (ನಾ). ಎ ಸರಸಿಜ : ಸಪ್ತರಸನಾ ಶಾರ್ವರೀವರ ಸಪ್ತಸಪ್ತಿವಿಲೋಚನಂಗಂ 
ಸಪ್ತಲಾಸಿತ ಸಸ್ಮಿತಾನನಸರಸಿಜಾತಂಗೆ . . . ಅರ್ಪಿಸುವೆನಿಂದುಗ್ರಗರಳವನು 

[ಸಂ.) 


s 


10 (ಕವರಾ. ೩-೩೧). 
15 


(ಕಎರಾ. ೩-೧೦೨). 


30 


35 


45 


(ಬಸವ. ೫೮-೪೦). 


ಸರಸಿಜಾತೋದ್ಭವ . ೮೩೮೧ ಸರಸ್ವತಿ 


ಸರಸಿಜಾತೋದ್ಭವ (ನಾ). ಎ ಸರಸಿಜಗರ್ಭ : ಸರಸಿಜಾತೋದ್ಭವನ ನಾಲ್ಕುಂ| (ಸರಸೀಜಾತಭವ (ನಾ). ಎ ಸರಸಿಜಗರ್ಭ : ಸರಸೀಜಾತಭವಾದ್ಯಮರ್ತೃಮುನಿಪ 
ಗಿರಿಜೆಯಾತ್ಮಜನಾಲು ದಶಕಂಧರನ ಹತ್ತಹಿಪತಿಯ ಸಾವಿರತಲೆಗಳೆಣಿಸಲೈ ಸರಿಯೆ ಧ್ಯಾನಪ್ರಭಾವಕ್ಕಗೋಚರಮಪ್ಪ . . . ವಿಭು ವಿಶ್ವನಾಥನೆಸೆವಂ ತದ್ದೇವತಾವಾಸದೊಳ್‌ 
ನಿನ್ನಯ ತಲೆಯೊಡನೆ (ಬಸಪು. ೩೮-೬೩). [ಸಂ.] (ಕುಸುಮಾ. ೧-೧೦೯). ([ಸಂ.] 

ಸರಸಿಜಾರಿ (ನಾ). ಎ ಸರಸಿಜವಿರೋಧಿ : ಸರಸಿಜಾರಿಯ ಕಿರಣದೋಳಿಯ ವಿರಚಿಸಿದ ಸರಸೀಜಾತೋದ್ಭವ (ನಾ). ಎ ಸರಸಿಜಗರ್ಭ : ಸರಸೀಜಾತೋದ್ಬವಂ ಕಂಡರಿಸಿ 
ಸಿಂಧೂರಭಾಳದಿ ಕುಣಿವ ಕುಂತಳದ . . . ಗಣಪತಿ ಮಾಡೆಮಗೆ ನಿರ್ವಿಘ್ನದಾಯಕವ | 5 ಕಡೆದು ತಂದಿಟ್ಟನೋ ರೋಹಣೋರ್ವೀಧರಮಂ ತಾಂ (ಶಾಂತೀಶ್ವ. ೧೦-೧೦). ([ಸಂ.] 


(ಕುವ್ಮಾಆ. ೧-೩). [0.] ಸರಸೀಜೋದರ (ನಾ). ಎ ಸರಸಿಜನಾಭ : ಸರಸೀಜೋದರ ಕೇಳೀ ಗಿರಿನಗರದ 
ಸರಸಿಜಾಲಯೆ (ನಾ). ಕಮಲವನ್ನೇ ಮನೆಯಾಗುಳ್ಳವಳು ; ಲಕ್ಷ್ಮಿ : “ಶ್ರೀ| | ರಾಷ್ಟ್ರವರ್ಧನಂಗಂ ಜ್ಯೇಷ್ಠಾವರತತ್ಕಾಂತೆಗಮೊಗೆದಳ್‌ . . . ಸುಸೀಮೆ 
ಕಮಳೆಯಮಳೆ ರಮೆ ಸರಸಿಜಾಲಯೆ ಲೋಕಮಾತೆ ಮನ್ಮಥಮಾತೆಯೆನಲು ಸಿರಿಗಕ್ಕು (ನೇಮಿಪು. ೭-೯೯). [ಸಂ.] 


ನಾಮಂ'' (ಮಂಗರಾ. ೬-೧೮). (ಸಂ. ಸರಸಿಜಾಲಯಾ। 


ಸರಸೀಜೋದ್ಭವ (ನಾ). ವ ಸರಸಿಜಗರ್ಭ : ಸರಸೀಜೋದ್ಭವ . .. ಮನಸ್ಸಂಜಾತ 
ಸರಸಿಜಾಸನ (ನಾ). ಕಮಲವೇ ಪೀಠವಾಗಿರುವವನು ; ಬ್ರಹ್ಮ : ಹರಿಯ 


10 ನಾರಾಯಣಾಮರಸಿಂಹಾದಿಗಳಿಂ ನೆಗಳ್ತೆವಡೆದೀ ಶೃಂಗಾರಮಾಗಳ್ಕರಂ ದೊರೆವೆತ್ತತ್ತೆನೆ 


ಮದವಂ ಹರಿಸುವಂ ಗಡ ಸರಸಿಜಾಸನಮುಖ್ಯದೇವರನೊರಸುವಂ ಗಡ ಬೇಲ್‌ ವಿಸ್ತರಿಸಿದಂ ಶೃಂಗಾರರತ್ನಾಕರಂ (ಶೃಂಗಾರ. ೧-೧೫). (ಸಂ.] 
(ಬಸಪು ೨೬-೨೨) ; ಸರಸಿಜಾಸನ ಕೊಟ್ಟ ಶಾಪದಿಯರಸಿಯಾದಳು ಗಂಗೆ| ಸರಸೀಜೋದ್ಧೂತ (ನಾ). ಎ ಸರಸಿಜಗರ್ಭ : ಸರಸೀಜೋದ್ಭೂತನಂ ತನ್ನಯ 
(ಕುವ್ಮಾಆ. ೨-೨೧). [ಸಂ.) ನಿಖಿಳಕಳಾಪ್ರೌಢಿಯಿಂ . . . ಗೆಲ್ಲು ಶೌರ್ಯಾಕರನಿರ್ದಂ ತತ್ಕುಮಾರಂ 
ಸರಸಿಜೋದರ (ನಾ). ೧. ಇ ಸರಸಿಜನಾಭ. ೨. [ಛಂದ] ಅಂಶಗಣಗಳಲ್ಲಿ (ನೇಮಿಪು. ೧-೧೩೮). [ಸಂ.] 
ಒಂದು ; ವಿಷ್ಣುಗಣ : ಸರಸಿಜೋದರಗಣಮೆರಡಜನುಮಲ್ಲಿ ನೆರೆದಿರ್ಕೆ ಮತ್ತಂ | 15| ಸರಸೀರುಹ (ನಾ). ವ ಸರಸಿಜ : ಸರಸೀರುಹನಾಳಮನಾವರಿಸಿದ ಶೈವಾಲಮೆನೆ 
ಸರಸಿಜೋದರಗಣಮುಮೆರಡಜನಕ್ಕೆ ಗಣಮುಮಾಟಕ್ಕುಂ (ಛಂದೋಂಬು. ೫-೨೪೩). ಹರಿದ್ರತ್ನಮಯಸ್ಸುರಿತಕಟಕಂ ಪ್ರಕೋಷ್ಠದೊಳರುಣಾಧರೆ ತೊಳಗಿ ಬೆಳಗದಿರ್ಪುದಿದೇನೋ 
[ಸಂ.) (ಚಂದ್ರಷು. ೩-೫೮) ; ಸರಸೀರುಹಂಗಳಿಂದಿಟಿವ ಮತ್ತಮರಾಳಿಗಳಂತೆ . . . 
ಸರಸಿಜೋದ್ಭವ (ನಾ). ಎ ಸರಸಿಜಗರ್ಭ : ಸರಸಿಜೋದ್ಭವ ಯಮ ಮುನಿವಿಕೃತಿಯಿಂ ತೇರ್ಗಳಿಂ ಕರಿಣಿಗಳಿಂದಮಂದಣದಿನೇನಿಟೌತಂದರೊ ವಾರನಾರಿಯರ್‌ .(ಅನಂಪು. ೭-೩). 
ದ್ವಿಜರ್ಗೆ . . . ಎಂಟುತಿಂಗಳೊಳಗಮಪಾಯಮುಮಕ್ಕುಗುಂ (ಲೋಕೋಪ. ೪-೬); [ಸಂ.) 
ಸರಸಿಜೋದ್ಭವ ಸೃಜಿಸದಿರ್ದರೆ ಧರಿಸಲಾಪುದೆ ಧರಣಿಯೆನೆ ಕುರುಧರೆಗೆ ಬಂದುದು ಸೇನೆ |20 | ಸರಸೀಸಂಜಾತ (ನಾ). ಎ ಸರಸಿಜ : ಸರಸೀಸಂಜಾತಜಾತೋನ್ನಿಶಿತನಿಶಿತಸೌರಂಭ 
ಪಯಣದ ಮೇಲೆ ಪಯಣದಲಿ (ಕುವ್ಕಾಭೀ. ೧-೫೦). [ಸಂ.) ಸಂಪಾದನಾದಂ . . . ಪರೆದತ್ತಾದಂ ಪ್ರಮೋದಂ ಶಿವನಿಳಯಕುಳೋತ್ಪಾದಮಾ 
ಸರಸಿರುಹ (ನಾ). ೧. ಎ ಸರಸಿಜ : ಸರಸಿರುಹದ ಮೇಗಾಡುವ ಸುರಸುದತಿಯರಾಟ ಶಂಖನಾದಂ (ಗಿರಿಕ. ೫-೨). (ಸಂ. 
ದಂದಮೆಂತೆನೆ ಸಿರಿಯಂ ಪರಿಭವಿಸಿ ತಂದು" ಪೊಸಯಿಪ 'ಸಿರಿವಂತಿಕೆಯಿಂದೆ | |ಸರಸು (ನಾ). ೧. ಸೊಗಸು ; ಅಂದ : ಸಿರಿಸಲದ ಮರದರಳುಗಳ ಸರಸಾದ ಹಾರಗಳು 
ಕಾಲೊಳೊದೆದಪರೆನಿಕುಂ (ಶಾಂತಿಪು. ೧೦-೧೭) ; ಸರಸಿರುಹಂ ದ್ವಿರೇಘತತಿಯಂ ವಿಪಿನಂ ಹರಿದು ನೀರೊಳು ಹರಿಯೆ (ರಘುವಂ. ೧೯೨-೬೧) ; ಅಗಟಂಬರಿನಿಂದ ದಶಂಬರಿನ ವರೆಗೆ 
ಮದದಂತಿಯೂಥಮಂಸ್ಕರಿಯಿಸವು (ನೇಮಿಪು.೪-೯೫). ೨. [ಛಂದ] ವರ್ಣಛಂದಸ್ಸಿನ |25) ಈ ತಡಸಲು ಬಹು ಸರಸಾಗಿ ಕಾಣಿಸುತ್ತದೆ (ಕಭಾಗೆ. ೧೯). ೨. ಸುಲಭ ; ಸಲೀಸು : 
ಇಪ್ಪತ್ತಾರು ಛಂದಸ್ಸುಗಳಲ್ಲಿ, ಪಾದದಲ್ಲಿ ಐದು ಅಕ್ಷರಗಳುಳ್ಳ ಈ ಬಗೆಯ ರೂಪಾಂತರಗಳು ರಾಸಾಯನಶಾಸ್ತ್ರದ ಅಭ್ಯಾಸದಿಂದ ಸರಸಾಗಿ ತಿಳಿಯುತ್ತವೆ 
ಸುಪ್ರತಿಷ್ಠೆಯೆಂಬ ಛಂದಸ್ಸಿನ ಒಂದು ವೃತ್ತ : ಸುರಗಣಮುಂ ಹರಿಹರರುಂ ಬರೆ (ಮುಂಬಯ. ೫-೩೬) ; ಹಿಂದೀ ಆಡಲಿಕ್ಕೆ ಬಲು ಸರಸು (ಸಾಹಿಸಂ. ೧೭೨). [ಆ ಸಂ. ಸರಸ] 
ಕೆಳದೀ ಸರಸಿರುಹಂ (ಛಂದೋಂಬು. ೨-೨೩). [ಸಂ.| ಸರಸೋಕ್ತಿ (ನಾ). ರಸಯುಕ್ತವಾದ ಮಾತು ; ಇಂಪಾದ ನುಡಿ : ಸರಸೋಕ್ತಿ 
ಸರಸಿರುಹಸಂಭವ (ನಾ). ಎ ಸರಸಿಜಗರ್ಭ : ಸರಸಿರುಹಸಂಭವಕೃತದುರಾಕ್ಷರ ಪ್ರೌಢಿಯಿಂದಂ ನಿಲಿಸಿ ಪಡಿಯಅಂ ಬಂದು . . . ಉಘೇ ಬಿನ್ನಪಂ ದೇವ ದೇವೇಶ್ವರ 
ವನಿಯತನಿರಾಸಕಮಹಾನಿರುಪಮಿತಮಹಿಮಾಢ್ಮನಂ . . . ಭವದೂರನಂ ಕೊಂಡಾಡಿ |30| ನೆಟ್ತಂದಿರ್ದಪಂ ಬಾಗಿಲೊಳೆನೆ (ಜಗವ. ೧೧-೬೮): ಶೃಂಗಾರಸರಸೋಕ್ತಿಗಳ ವಿನುತಾಷ್ಟ 
(ಬಸಪು.೪೬-೭೧) ; ನಾರದಾದ್ಕರು ಸರಸಿರುಹಸಂಭವನ ಸಭೆಯೊಳು ವರಮಹಾಭಾರತವ ಮಹಿಷಿಯರ್‌ ಚಾರುಚಾಮರತಾಲವೃಂತಮಂ ಪಿಡಿದಿರ್ದರಚ್ಮುತನ ಕೆಲಬಲದೊಳು 
ಕೊಂಡಾಡಿದರು ಭಕ್ತಿಯಲಿ (ಕುವ್ಮಾಆ. ೨-೧೨). (ಸಂ.] (ಜೈಮಿಭಾ. ೬-೪೬). [ಸಂ.] 
ಸರಸಿರುಹಾಕರ (ನಾ). ತಾವರೆಗಳಿಂದ ತುಂಬಿರುವ ಕೊಳ : ಸರಸಿರುಹಾಕರದಿಂ | | ಸರಸ್ವತಿ (ನಾ). ೧. ವಿದ್ಧೆಯ ಅಧಿದೇವತೆಯೂ ಬ್ರಹ್ಮನ ಹೆಂಡತಿಯೂ 
ಸಚ್ಚರಿತಾಕರಂ . . . ನಂದನನಕ್ಕುಂ (ಚಂದ್ರಪು ೧೨-೧೯). ಸಂ.) ಆಗಿರುವವಳು; ವಾಗ್ದೇವತೆ ; ಶಾರದೆ : ಪರಮಜಿನೇಂದ್ರವಾಣಿಯೆ ಸರಸ್ವತಿ 
ಸರಸೀಜ (ನಾ). ಎ ಸರಸಿಜ : ಸರಸೀಜಂ ಸರಜ ಶಶಧರಬಿಂಬಮದತಿಕಳಂಕಿತಂ ನಿನ್ನ |35 |  ಬೇಜದು ಪೆಣ್ಣ ರೂಪಮಂ ಧರಿಯಿಸಿ ನಿಂದುದಲ್ತು . . . ಆನದರ್ಕೆರೆದಪೆನಾ ಸರಸ್ವತಿಯೆ 
ಮೊಗಂ ನಿರುಪಮಮಾಗಿಯುಮವಆೊಳ್‌ ದೊರೆ (ಕಎರಾ. ೩-೭೩). [ಸಂ.] ಮಾಲಸ್ಯಮಗಿಲ್ಲಿಯೆ ವಾಗ್ದಿಳಾಸಮಂ (ಅದಿಪು. ೧-೯). ೨. ಪ್ರಯಾಗದಲ್ಲಿ, 
ಸರಸೀಜಜಾತ (ನಾ). ಎ ಸರಸಿಜಗರ್ಭ : ಗುಣಗಣಾಗ್ರಣಿಗಳ್ಳರಸಿ (| ಜಜಾತನೊಳ್ಹೊರೆ ಗಂಗಾನದಿಯೊಡನೆ ಸೇರುವ ಒಂದು ಗುಪ್ತನದಿ ; ಗಂಗಾಯಮುನಾ 
ಯೆನೆ ಲೋಕದೊಳ್ನೆಗಟ್ಹ ಪಟ್ಟಲ ಸದ್ವಿಜರೇಂ ಕೃತಾರ್ತ್ವರೋ (ಸೌಇಇ. ೫%. ನದಿಗಳೊಂದಿಗೆ ತ್ರಿವೇಣೀಸಂಗಮದಲ್ಲಿರುವ ಒಂದು ಗುಪ್ತನದಿ. ೩. ಹೊಳೆ; 
೫೭-೧೪ ; 1084). [ಸಂ.] ನದಿ : ""ನದಿ ತರಂಗಿಣಿ . . . ಸರಸ್ವತಿ ದ್ವೀಪವತಿಯಾಪಗೆಯೆನೆ ತೊಚೆಗೆ ನಾಮಂ'' 
ಸರಸೀಜಾಕರ (ನಾ). ಎ ಸರಸಿರುಹಾಕರ : ಸರಸೀಜಾಕರಮೆಯ್ದೆ ಕೊಂಡಮುರು | 40| (ಮಂಗರಾ. ೧೨೨-೧೦). ೧, ೩ : ಕಮಲಸಂಭವನಂತೆವೋಲ್‌ ಸರಸ್ವತಿಯರಸನೆಂಬ 
ಪಂಕೇಜವ್ರಜಂ ಕೆಂಡದುತ್ಕರಂ . . . ಎನಲಾ ಕಾಮಪ್ರತಾಪಾಗ್ನಿಯೆಲ್ದ್ಹುರಿವಂತಿರ್ದುದು ಪೆಸರಂ ಪಡೆದು , . . ಅರ್ಣವಂ ಕಣ್ಣೊಳಿಪುದು (ಶ್ರೀರಾಪ. ೩-೨೭). ೪. ಶರೀರದ 
ನೋಬ್ಪ ಕಾಮುಕಜನಕ್ಕಾ ವಾರಿಕೇಳೀಪ್ರದಂ (ನೇಮಿಪು. ೧೩-೩೩). [ಸಂ.] ನಾಡಿಗಳಲ್ಲಿ ಒಂದು : ತರಳ ತಿಳಿ ನಾಡಿಗಳ ಚೌದಶಗಳಿಗೆ ನಾಮಗಳ ಯುರು 
ಸರಸೀಜಾಕ್ಸ (ನಾ). - ಸರಸಿಜನೇತ್ರ : ಸರಸೀಚಾಕ್ಷನೊಳಿತ್ತುದಾ ಸತಿಯ ಸಂಭೋಗಂ ಸುಷುಮ್ನೆಯು ಪಿಂಗಳೆಯು ಯಿಡಾಸರಸ್ವತಿ (ಗಗತಾ. ೯-೧೧). ೫. ಭಾಷೆ ; ಮಾತು. 
. . - ಸೌಖ್ಯಸಂಪತ್ತಿಯಂ (ಜಗವ. ೧೧-೫೯). [ಸಂ.] ೬. ಹಸು. ೭. ಶ್ರೇಷ್ಠಳಾದ ಹೆಂಗಸು. ೮. ದುರ್ಗೆಯ ಹೆಸರುಗಳಲ್ಲಿ ಒಂದು. 


ಸರಸೀಜಾತ (ನಾ). ಎ ಸರಸಿಜ : ಪುನೀತಶರಣನ ಚರಣಸರಸೀಜಾತಕಭಿವಂದಿಸುತ |45, ೯. ಒಂದು ಬಗೆಯ ಬಳ್ಳಿ ; ಸೋಮಲತೆ. ೧೦. ಒಂದು ಬಗೆಯ ಸಸ ; 
ಸಮ್ಮುದವೆತ್ತು ಕೀರ್ತಿಸುತ (ಬಸು. ೩೪-೨೫). [ಸಂ.] ಜ್ಕೋತಿಷ್ಯತಿ. ೧೧. ಕೆಲವು ಯತಿಗಳ ಹೆಸರಿನ ಕಡೆಯಲ್ಲಿ ಸೇರುವ ಪದ. 


ಸರಸ್ಪತೀಗಣ ೮೩೮೨ ಸರಳಿಗೆ 


೧೨. [ಬೌದ್ಧ] ಒಬ್ಬ ದೇವತೆಯ ಹೆಸರು. ೧೩. [ಜೈನ] ಮುನಿಗಳ 
ಸಂಘಗಳಲ್ಲಿ ಒಂದು : ಗಚ್ಛಗಳು: ಪೊಗರಿ, ಪುಸ್ತಕ, ತಗರಿಗಲ್‌, ಸರಸ್ವತಿ . 
ಮೇಘಪಾಷಾಣ (ಕಶಾಆ. ೮೬). (ಸಂ. ಸರಸ್ವತೀ) 

ಸರಸ್ವತೀಗಣ (ನಾ). [ಜೈನ] ಜೈನಮುನಿಗಳ ಗುಂಪಿನ ಒಂದು ಹೆಸರು 
ಪುರಿಕರನಗರದ ಬಮ್ಮಂ ಸರಸ್ವತೀಗಣದ ದಾಸಿ 5(ಣೃ) ೫x ನಿರುತಯತಿ (ಸಟಂ। | 5 


ಸರಳತೆ "ಸರಲತೆ' ನೋ. 
ಸರಳದಾರು (ನಾ). ಧೂಪದ ಮರ : '"ಪೂತಿದಾರುಃ - ಸರಳದಾರು'' (ಓಷಧಿ. ೧೦೨). 
| [ಸಂ. ಸರಲದಾರು] 
ಸರಳದೇವದಾರು (ನಾ). ಎ ಸರಳದಾರು : ""ಪೂತಿಕಾಷ್ಠಃ - ಸರಳದೇವದಾರು'' 
|. (ಓಷಧಿ. ೧೦೧) ; ದೇವದಾರು, ಭೂಜಪತ್ರ, ರಾಸ್ಮೆ, ಸರಳದೇವದಾರು, ಕಳ್ಳಂಗಡಲೆ 
ರಿಸಿದಂ (ಸೌಇಇ. i ೯೭: ೪೮ ; 1062). 0.1 | ಇವುಗಳ ಕಷಾಯವನಿಕ್ಕಿ ತೆಗೆದುಕೊಳ್ಳಲು ವಾತಜ್ವರಂ ಕೆಡುಗುಂ (ಸಕವೈ. ೬೫). 
ಸರಸ್ಥ ಚಾ) ಸರಸ್ವತಿಗೆ ಕೇಡು ಬಗೆಯುವವನು ; ಭಾಪಾದ್ರೋಹಿ: | | (ಸಂ. ಸರಲದೇವದಾರು। 
ಸರಸತಿಯನಬಲೆಯಂ ಗೋಣ್ಮುರಿಗೊಂಡರ್ಥಕ್ಕೆ ಕುದಿದು ನೋಯಿಸುವವ ನಕ್ಕರಿಗನೆ 18 (ನಾ). ಸಾಲದ ಹಣದ ಮೊತ್ತದ ಮೇಲೆ ಮಾತ್ರ ಹಾಕುವ 
| 
| 
| 
| 


ಪಾತಕನಾತನೆ ಸರಸ್ವತೀದ್ರೋಹನವನನಾರ್‌ ಮುಟ್ಟುವರೋ (ಅಜಿಪು. ೧-೮೯). [ಸಂ.] (ಕಡಮೆದರದ) ಬಡ್ಡಿ : ಸರಳಬಡ್ಡಿ, ಚಕ್ರಬಡ್ಡಿಗಳನ್ನು ತೆರುವುದರಲ್ಲೇ ಅವರ ಹೆಣ 

ಸರಸ್ವತೀಪತಿ (ನಾ). ೧. ಸರಸ್ವತಿಯ ಗಂಡ ; ಬ್ರಹ್ಮ. ೨. ನದಿಗಳ ಒಡೆಯ ;|10| ಬಿದ್ದುಹೋಗಿತ್ತು (ಹೇಮಕೂ. ೩೪) ; ಒಂದು ಬಗೆಯ ಲೆಕ್ಕಗಳಿಗೆ "ಸರಳಬಡ್ಡಿ' ಎಂಬ 
ಸಮುದ್ರ. ೧, ೨: ಆ ಮಹಾರ್ಣವಂ . . . ಚತುರ್ಮುಖನಂತೆ ಸರಸ್ಪತೀಪತಿಯು | ಹೆಸರು ಏಕೆ ಬಂತೊ ನನಗೆ ತಿಳಿಯದಾಗಿದೆ (ಗಾಳಪ. ೧೮೬). 

ಮೆನಿಸಿದುದು (ಜಗವ. ೧-೪ ವ). [ಸಂ.) | [ಸರಳ (ವ ಸರಲ) 4 ಬಡ್ಡಿ] 

ಸರಸ್ವತೀಪೂಜೆ (ನಾ). ೧. ಸಾಮಾನ್ಯವಾಗಿ ಶಿಕ್ಷಣದ ಆರಂಭದಲ್ಲಿ ಅಥವಾ | |ಸರಳರಗಳೆ (ನಾ). [ಛಂದ] ಸಾಮಾನವಾಗಿ ಐದುಮಾತ್ರೆಗಳ ನಾಲ್ಕು 
ಪರೀಕ್ಷೆಗೆ ಮುಂಚೆ ಮಾಡುವ ಶಾರದಾಪೂಜೆ : ಪರೀಕ್ಷೆ ಹತ್ತಿರ ಬಂದಿರುವುದರಿಂದ ಗಣಗಳಿರುವ ಪ್ರಾಸರಹಿತವಾದ ರಗಳೆ : ಈಗಿನ ಕಾಲದವರು ಇಂಗ್ಲೀಷಿನ 
ಸರಸ್ವತೀಪೂಜೆ ಮಾಡಿದ್ದರು ಹುಡುಗರು (ನಿಂದನೆ. ೧೨೩). ೨. ನವರಾತ್ರಿಯ |15| ಬ್ಲ್ಯಾಂಕ್‌ವರ್ಸನ್ನು ಅನುಕರಣಮಾಡಿ ಸರಳರಗಳೆಯೆಂದು ಕರೆಯುವ ರಗಳೆಗೆ ಹರೀಶ್ವರನೇ 
ಒಂಬತ್ತನೆಯ ದಿನದಂದು ಸರಸ್ವತಿಯ ಸಂಕೇತವೆಂದು ಭಾವಿಸಲಾದ - .. ಮಾರ್ಗದರ್ಶಕ (ಕೈಪಿಡಿ. ೧೪೧); ಆದಿ ಮತ್ತು ಅಂತ್ಕಪ್ರಾಸರಹಿತವಾದ "ಸರಳರಗಳೆ' 
ಪುಸ್ತಕಗಳನ್ನೂ ವಾದ್ಯಗಳನ್ನೂ ಇಟ್ಟು ಮಾಡುವ ಪೂಜೆ : ಮೂಲಾನಕ್ಪತ್ರದಲ್ಲಿ ಮಾತ್ರ ಆಧುನಿಕ ಕಥನಕವನಗಳಲ್ಲಿ ಮತ್ತು ಗೀತರೂಪಕ, ಗೀತನಾಟಕಗಳಲ್ಲಿ ಸಾಕಷ್ಟು 
ಸರಸ್ವತೀಪೂಜೆಯಂ ಮಾಡಿ (ಮಹಾವಂ. ॥ ೨೫೮). (ಸಂ. ಸರಸ್ವತೀಪೂಜಾ) | ಪ್ರಯೋಗವಾಗಿದೆ (ಛಂದೋವಿ. ೨೬೦). [ಸರಳ (ಎ ಸರಲ) 4 ರಗಳೆ] 

ಸರಸ್ವತೀಭಂಡಾರ (ನಾ). ವಿದ್ಯೆಯನ್ನು ಅಭ್ಯಸಿಸುವ ಸ್ಥಳ ; ಗ್ರಂಥಾಲಯ :| |ಸರಳರೇಖೆ (ನಾ). ವಕ್ರವಲ್ಲದ ಗೀಟು ; ನೇರವಾದ ಗೆರೆ : ಪಕ್ರವಿಲ್ಲದ 
ತಂಜಾವೂರಿನ ಸರಸ್ಪತೀಭಂಡಾರದ ಇತಿಹಾಸಗ್ರಂಥಗಳ ಅವಲೋಕನದಿಂದ . WW ದೀರ್ಫ್ಥವಾದ ವೊಂದು ರೇಖೆಯನ್ನು ಸರಳರೇಖೆಯೆಂದೂ. ಯಜುರೇಖೆಯೆಂದೂ 


ವಿಷಯಗಳನ್ನು ಸಂಗ್ರಹಿಸಿಕೊಂಡು (ಶಾಂತಲಾ. ೪ ಅರಿಕೆ). [ಆ ಸಂ. ರಾರ) ಹೇಳಲ್ಪಡುವುದು (ಭೂಮಿಳ. 6). (ಸಂ. ಸರಲರೇಖಾ। 
ಸರಸ್ವತೀಭಂಡಾರಿಗ (ನಾ). ಗ್ರಂಥಾಲಯದ ಮೇಲ್ವಿಚಾರಕ : ವೇದಮನೋದಿಸುವು | |ಸರಳಸ್ತಭಾವ (ನಾ). ನಿರಾಡಂಬರವಾದ ಗುಣ : ಸರಳಸ್ವಭಾವನಂದಿತ 
ಪಾಧ್ಮಾಯರ್ಮ್ಮೂವರ್ಗ್ಗಂ ಶಾಲೆಯ ಸರಸ್ವತೀಭಣ್ನಾರಿಗರಾರ್ವ್ವರ್ಗ್ಗಂ . . . ಕೊಟ್ಟ ದುರಾಗ್ರಹಗ್ರಾಹ ಸೂಕ್ತಿಮಣಿಮಯಕರ್ಣಾಭರಣ ಭವದೀಯಬುದ್ಧಿಗೆ ಬರಲಖಿಗುವೆ 


ಕೆಯ್‌ (ಕಳ. ೬-೨-೧೯೫ ; 1058). (ಸರಸ್ಪತೀಭಂಡಾರ + - ಇಗ) 
ಸರಸ್ಪತೀಸೊಪ್ಪು (ನಾ). ಒಂದು ಬಗೆಯ ಸಸ್ಮ : ಒಂದೆಲಗ, ಇಲಿಕಿವಿಗಿಡ, 


ಮಾನದುರ್ವು ಮಾನಿತಸುಜನಾ (ಲೀಲಾವ. ೪-೪೧). (ಸಂ. ಸರಲಸ್ವಭಾವ] 
ಸರಳಾಂಗ (ನಾ). ನೆಟ್ಟನೆಯ ದೇಹ ; ನೀಳಶರೀರ : ಸರಳಾಂಗಂ ಮಿಗೆ ಕುಂದಿ 


25 


ಸರಸ್ವತೀಸೊಪ್ಪು. ಬ್ರಾಹ್ಮೀಸೊಪ್ಪು, ಗದ್ದೆವರಗ (ಮೈಔಗಿ. ೨೦-೩೫೬). | ತೋಟಿ ಕಿಎಗಳ್‌ ತಣ್ಛೇಟ್‌ . . . ಮಂ(ಕುಂ)ದಾಯ್ತು (ಲೋಕೋಪ. ೯-೨೧೨) ; 
[ಸರಸ್ವತಿ 4 ಸೊಪ್ಪು] | ಸರಳಾಂಗಾವಯವಂಗಳಿಂದೊಗೆವ ಲಾವಣ್ಕಾಂಶುವಂ ಮಿಕ್ಕು ಮುಂಬರಿವನ್ನಂ . . . 
ಸರಹದಿ "ಸರಹದ್ದು' ನೋ. ಕಣ್ಣೊಳ್ವ ವಿಳಾಸಿನೀನಿವಹದಿಂ ಚೆಲ್ವಾದುದೊಡ್ಡೋಲಗಂ (ಶಾಂತೀಶ್ವ. ೨-೮೨). 
ಸರಹದ್ದು, ಸರಹದಿ (ನಾ). ಮೇರೆ ;ಗಡಿ : ಅಸಮಸಾಹಸಿ ಖಾನ ( ಸರಹದ್ದಲಿರುವಾಗ | (ಸಂ. ಸರಲಾಂಗ] 


ಮುಸುಕಿ ಬಾಗೂರ ಸೆಳೆದರೆ ಪಸರಿಸುವುದು ಬಲುಕೀರ್ತಿ ನಮಗೆ (ಕಂನವಿ. ೧೬-೫೯) ; 30 |ಸರಳಾಂಗುಳಿ (ನಾ). ಸರಾಗವಾಗಿ ಚಲಿಸುವ ಬೆರಳು : ಸರಳಾಂಗುಳಿಗಳ ಸಾರಣೆ 
ಕೊಡಗಿನ ಶೀಮೇ ಸರಹದ್ದು ಮೈಸೂರುಶೀಮೇ ಸರಹದ್ದು ಕೂಡಿದ ಪೆರಿಯಾಪಟ್ಟಣದ | | ಸುರಾಗಸುವೃಕ್ತಿಯಂಕುಡುತ್ತಿರೆ... ದಿವಿಜವಧು ಜಿನವರಜನನಿಯ ಮುಂದೆ ಬೀಣೆಯಂ 


ತಾಲೂಕು (ರಾಜೇಂದ್ರ. ೨) ; ನಮ್ಮೂರು ಮಲೆನಾಡಿನ ಸರಹದ್ದಿಗೆ ಸೇರಿದ್ದು ಬಾಜಿಸಿದಳ್‌ (ಶಾಂತಿಶ್ವ. ೧೩-೨೨೪). [ಸಂ. ಸರಲಾಂಗುಲಿ) 
(ಚೆಂಗಾಳ್ವ. ೨೨). ಸರಹದಿ : ಬಿಡದೆಲ್ಲರು ನಿಮ್ಮಯ ಸರಹದಿಗಳ ಗಡಿಗಳನುದುರಿಪುದು | |ಸರಳಾನುವಾದ (ನಾ). ಮೂಲಗ್ರಂಥಗಳು ಸುಲಭವಾಗಿ ಅರ್ಥವಾಗುವ 
(ಇಚಸಾಂ. ೧೨-೭೯). (ಪಾರ. ಹಿಂ. ಸರಹದ್‌ ; ಮರಾ. ಸರದ್‌, ಸರಹದ್‌] ರೀತಿಯಲ್ಲಿ ಮಾಡಿದ ಅನುವಾದ : ಅವರಾಡುತ್ತಿದ್ದ ಆಶುಭಾಷಣ ಭಾಗವತನು 


ಸರಹಸ್ಯ (ಗು). ೧. ಗೌಪ್ಯವಾದ ; ರಹಸ್ಕದಿಂದ ಕೂಡಿದ : ಕಲಿತರು ನಿಮ್ಮ |35| ಹಾಡುವ ಪದ್ಮಗಳ ಸರಳಾನುವಾದವಾಗಿತ್ತು (ಯಕ್ನಬ. ೧೦). (ಸಂ. ಸರಲಾನುವಾದ] 
ಪೂರ್ವನೃಪಾಲಕರು ಸರಹಸ್ಮಸಾಂಗೋಪಾಂಗವಿದೆಗಳ (ಕುವ್ಮಾಆ. ೭-೧). (ನಾ). ಸರಳಾರ (ನಾ). ಒಂದು ಬಗೆಯ ಹಾಡು : ಸರಳಾರ - ಹೆಂಗುಸರು ಹಾಡುವ 


೨. ಗುಟ್ಟು ; ಗೌಪ್ಯ : ಅಖಿಳಸಚಿವರ ಕರಸಿದನು ಸರಹಸ್ಕವನು ವಿಸ್ತರಿಸಿದನು ಶೋಭಾನೆಗಳ ಮಟ್ಟಿನಲ್ಲಿರುವ ಹಾಡಿದು. ಇದು ವಿಷ್ಣುಗಣಗಳಿಂದ ಆಗುತ್ತದೆ 

(ಕುವ್ನಾಗ. ೪-೧೦). [ಸಂ.) (ಸಂಶೋಧ. ೧೩೨). "ಧವಳಾರ,' ಪರಾ. (| 
ಸರಹು "ಸರಿವು' ನೋ. ಸರಳಾಳಾಪ (ನಾ). ಸಹಜವಾದ ಮಾತು ; ನಿರಾಡಂಬರವಾದ ನುಡಿ: 
ಸರಳ್‌ "ಸರಲ್‌' ನೋ. | ಸರಳಾಳಾಪಂಗಳಿಂ ಜತ್ತಿಸುವ ಬಗೆ ಗೆಲಲೈಂದು ಕೂರ್ತಿಚ್ಚೆ ಬೆಚ್ಚಂತಿರೆ ಮಚ್ಚಂ 
ಸರಳ "ಸರಲ' ನೋ. i | ಮೆಚ್ಚಿದಂದದೊಳೆ ಸಲಿಪ ನಾನಾವಿನೋದಂಗಳಂ . . . ಮೆಜ್‌ವ ಕೂಟಂಗಳಿಂ 
ಸರಳಂಬು (ನಾ). ಒಂದು ಬಗೆಯ ಬಾಣ: ಆತನ ಆಯುಧಗಳ ಗಣನೆ ಎಪ್ಟೆಂತೆಂದಡೆ | ಕೂಡಿ ಲಾವಣ್ಮರಸಂ ತಳ್ಳಂಕುಗುಟ್ಟುತ್ತಿರೆ ಕರಮೆಸೆಗುಂ ವಾರನಾರೀಕದಂಬಂ 

, . ಸರೆಳಂ(ಪಾಠಾಂ. ಕವಲಂ।ಬು ಹನ್ನೆರಡುಸಾವಿರ ಮೊನೆಯಂಬುಗಳು ಬೋಳಂಬುಗಳು | (ಸುಕುಮಾ. ೯-೬೬). (ಸೆಂ. ಸರಲಾಲಾಪ] 

ನಾಲ್ಕುಸಾವಿರ (ಭೈರಸೂ. 1 ೮೫) ; ಅಣ್ಣಯ್ಯ ಹಿಡಿವ ಸರಳಂಬು ತಕ್ಕೊಂಡು ಶರಣ | |ಸರಳ್ಳಿ "ಸರಳ್ಳೆ' ನೋ. 

ಶರಣೇರು ನಯನೇರೂನೂ ಬನ್ನಿರೆ (ಲೋಕಗೀ. ೪೨). 45|ಸರಳ್ಳಿ "ಸರಲಿ' ನೋ. 


[ಸರಳು (ಆ ಸರಲ್‌,) *- ಅಂಬ್ಬು) ಸರಳಿಗ್ಗೆ 'ಸರವಳಿಗೆ' ನೋ. 


ಸರಳಿಗೆ 
2 


ಸರಳಿಗ್ಮೆ (ನಾ). (?) : ಪಡವಿನೆಡೆಯೊಳ್‌ ಕೊರಳಿಗಳುಂ ನಾಂದುವ ಬೇವಿನ ಸರಳಿಗೆ | 
[ಪಾಠಾಂ. ಪಲಗೆ, ಸಲಿಗೆ]ಗಳುಂ ಕೂಲೊಳ್‌ ಪಾಂಗುನೂಲಂ ಸುತ್ತುವ ಕುಡುಗೋಲ್ಲ'ಳುಂ | | 

» * . ಎಸೆಯೆ (ಲೀಲಾವ. ೭-೬೮ ವ). (7) 
ಸರಳಿವರಸೆ "ಸರಳೆವರಸೆ' ನೋ. | ಐ 
ಸರಳಿಸು (ಕ್ರಿ). ೧. ಜಿಗಿ ; ಲಂಥಿಸು ; ಹಾರು : ಬೆಳ್ಳಯಲೊಳ್‌ ಸರಳಿಸಿದುವು | 
ಮರುದುರೀಚಿಕಾವಾಹಂಗಳ್‌ ೭-೮೬, : ಎರಳೆ ಸರಳಿಸಿ ಹೋದುದಿಲ್ಲಿ ; 
ಹಿಂಗಾಲೊದೆದು ತೆರಳ್ವ ಮಣ್ಣಿದೆ (ಹಚಕು. ೫-೨೬). ೨. ಮುನ್ನುಗ್ಗು ; ಏರಿಹೋಗು: | 
ಸಮರಥವಿಷಮರಾಬ್ರರು ನೋಡುತಿರಿ ಸ೦ಳಸಲಿ ನಿಮ್ಮಯ ದೊರೆಗಳು (ಕುವ್ಮಾಕ. ; 
೧೯-೧೦). ೩. ಜಗ್ಗು ; ಎಳೆ : ತುರಗವ ಕೆಣಕಿ ಸರಳಿಸಿ ಹಿಡಿವ ತೇರಿನ ಸೂತರೋಜೆಗಳ 

- - : ಭಟರೊಡ್ಡಣೆ ಸಘಾಡಿಸಿತೆರಡುಬಲದಲಿ (ಕುವ್ಮಾಭೀ. ೨-೫). ೪. ಚಿಮ್ಮಿಸು : | 
ನಭಮಿದುದೆನೆ ಸರಳ್ಗಳಂ ಸರಳಿಸುತ್ತಿಂತೆಂದನು (ಘೋರಾಸು. ೨೭-೫೫). 
(ಸರಳ್‌? (1p €- ಮರಾ. ಸರಳಣೆ) 4 - ಇಸ್ಟು). | 
| 


5 


(ಪಂಜಾಮು. | 
t 
; 


10 


ಸರಳು “ಸರಲ್‌ fy ಮೋ. 
ಸರಳು "ಸರಲ್ಕು' ನೋ. 
ಸರಳ್ಳೆ, ಸರಳ್ಳಿ (ನಾ). [ಸಂಗೀತ] ಸಂಗೀತಾಭ್ಕಾಸದ ಪ್ರಾರಂಭದಲ್ಲಿ ಕಲಿ | 15 
ಯುವ, ಸುಲಭಗ್ರಾಹ್ಮವಾದ, ಸಪ್ತಸ್ವರಗಳಿಂದಾದ ಒಂದು ಗೀತಪ್ರಕಾರ : 
ದಾಸರಾಯರು. . . ಅವ್ಕವಸ್ಥಿತರೀತಿಯಲ್ಲಿದ್ದ ಸಂಗೀತಾಭ್ಯಾಸಕ್ರಮವನ್ನು ಪುನರುದ್ಧಾರ | 
ಮಾಡಲು, ಸರಳೆ, ಸ್ವರಾವಳಿ, ಜಂಟಿವರಸೆಗಳು . . . ಅಲಂಕಾರಗಳು ಇವನ್ನು ರಚಿಸಿ, 
ಸಂಗೀತಾಭ್ಮಾಸಕ್ರಮವನ್ನು ಸುವ್ಮವಸ್ಥೆಗೊಳಿಸಿದರು (ಸಂಗೀಚಂ. ೨೧೭) : ಕೊರೆಯುವ 
ನೀರಿನಲ್ಲಿ ಮುಳುಗಿ ಇವರು ಹೇಳಿಕೊಡುವ ಸರಳೆಯನ್ನು ಕಿರಿಚುವುದು (ರಾಮಾನೆ. ೯೩). |20 
ಸರಳ: “ಸರಳಿವರಸೆ' ಪರಾ. | | 
(ದೇ. ॥ ತಮಿ. ಚರಳಿ ; ಮಲ. ತೆಲು. ಸರಳಿ. / ಸಂ. ಸ್ವರಾವಳಿ) | 
ಸರಳೆ (ನಾ). ಯುಜುಸ್ವಭಾವದವಳು ; ಮುಗ್ಧೆ : ಮೊದಲು ಅಷ್ಟು ಸರಳೆಯೂ, | 
ಸ್ನೇಹಮಯಿಯೂ ಆಗಿದ್ದ ಕೈಕೆಗೆ ಮಂಥರೆಯ ದುರ್ಬೊಧನೆಯಿಂದ ಹೆಬ್ಬಯಕ ಹುಟ್ಟಿ | 
ಎಂಥ ಅನರ್ಥದಲ್ಲಿ ಫಲಿಸಿತು? (ಕಾವ್ಮಸ. ೩). (ಸಂ. ಸರಲಾ। 
ಸರಳೆವರಸೆ, ಸರಳಿವರಸೆ (ನಾ). ಎ ಸರಳೆ : ಸರಳೆವರಸೆ, ಜಂಟಿವರಸೆ, ಅಲಂಕಾರ 
ಇವು ಸಂಗೀತಾಭ್ಕಾಸದಲ್ಲಿ ಹೇಳಿಕೊಡುವ ಪ್ರಾರಂಭದ ಪಾಠಗಳು (ರೂಢಿ). ಸರಳಿವರಸೆ: | 
ವಾರಕ್ಕೆ ಒಂದೆರಡು ಗಂಟೆಯ ಕಾಲ ವಿದ್ಯಾರ್ಥಿಗಳಿಗೆ ಸರಳಿವರಸೆಯನ್ನು ಹೇಳುವುದರಿಂದ | | 
ಅವರಿಗೆ ಲಭಿಸುವುದೇನು? (ಗಾನಕ. ೧೯). (ಸರಳೆ, 4 ವರಸೆ ( ವರಿಸೆ)] | | 
ಸರಳೆಸುಗೆ (ನಾ). ಬಾಣ ಬಿಡುವಿಕೆ ; ಬಾಣಪ್ರಯೋಗ :: ನೂಕಿದನು ಕೈಯೊಡನೆ 30] 
| 


25 


ರಥವ ಸಮಾಕಸಾಹಸಮಲ್ಲನಾ ನರಲೋಕನಾಥನ ಸರಿಸದಲಿ ಸರಳೆಸುಗೆಯಲಿ ತ್ರಿಶಿರ | 
(ತೂರರಾ. ೩-೬-೨೦). (ಸರಳು, (4 ಸರಲ್‌,) 4 ಎಸುಗೆ] | 
ಸರಳೇಣು (ನಾ). ಬಾಣಪ್ರಹಾರದಿಂದಾದ ಗಾಯ : ತೆತ್ತಿಸಿದ ಸರಳೇ | 
(ಪಾಕಾಂ. ಶರದೇ]ಅ ಸುರಿಗರುಳೊತ್ತುಗೈಗಳ ತಾಳಿಗೆಯ ತಲೆಹೊತ್ತು ರಕ್ತದ | 
ರಹಿಯಲೋಡಿತು ಸೇನೆ ಸುರಪುರಕೆ (ಕುವ್ಮಾಆ. ೧೯-೫). 
[ಸರಳು (ಆ ಸರಲ) * ಏಜ್ಮು (ಆ ಏಜ್‌) | 
ಸರಳ್ಗಆ್‌ (ಕ್ರಿ). (ಮಳೆಯಂತೆ) ಬಾಣಗಳನ್ನು ಸುರಿಸು,- ಸೂಸು : ಸುವರ್ಣ | 
ಪುಂಖದ ಸರಳ್ನಆ'ದನನುಸಾಲ್ವನು (ಜೈಮಿಭಾ. ೭-೬೧). 
[ಸರಳ್‌ (ಆ ಸರಲ್‌,) *- ಕಟ್‌] 
ಸರಳ್ಕಳೆ (ನಾ). ಬಾಣದ ಮಳೆ ; ಶರವೃಷ್ಟಿ : ದಿವಿಜರಿಟ್ಟಣಿಸಿ ನೂಂಟರ್‌ . . . |40 
ವಜ್ರನಾಭನಿದಿರೊಳ್‌ ನಿಂದು ಸರಳ್ವಳಿಗಳಂ ಕಟ್‌ವುತೆ (ಚೆಬಪು. ೩೯-೩). 
(ಸರಳ್‌ (ಆ ಸರಲ್‌,) 4 ಮಳೆ (೬ ಮಲ್‌) | 
ಸರಳ್ಪಳೆಗಣ್‌ (ಕ್ರಿ). ಮಳೆಯಂತೆ ಒಂದೇಸಮನೆ ಬಾಣಗಳನ್ನು ಬಿಡು : ಇದಿರಾಗಿ ; 
ಸರಳ್ಮಳೆಗಳೆವ ಬೇಡರ ಗಂಡೆದೆವಿಡಿದಾಲಿ ಬೊಬ್ಬಿಲ್‌ದು ಕುದುರೆಯನೇಲ್‌ ! 
ರಾವುತರೊಳಪೊಕ್ಕು ತಿವಿದು ಕಂಗೆಡಿಸಿದರವರ (ಜೀವಂಸಾಂ. ೮-೩೬).[ಸರಳ್ವಳೆ *- ಕಣ್‌] | 45 
ಸರಳ್ತೆಜ್ಜ (ನಾ). ಬಾಣ ನಾಟುವುದರಿಂದಾದ ತೂತು : ನಿರ್ಜರಗಣಪತಿಯಮಲ | 


3s 


೮೩೮೩ 


ಸರಾಫ 


ಮಸ್ತಕ ಸರಳ್ಳೆಜ್ಞದೊಳರುಣಾಂಬು ಸುರಿಯೆ ಮಜ್ಜನಗೆಯ್ದ ಕುಂಕುಮರಸಧಾರೆಯಿಂ 
ತೊಜ್ಜಲಾದುದು ನಿಂದೆಡೆಯ (ಮೋಹತ. ೩೮-೫೬). [ಸರಳ್‌ (ಆ ಸರಲ್ಫ್‌) 1 ವೆಜ್ಜ] 

ಸರಾಗ, (ಗು). ೧. ಅಡ್ಡಿಯಿಲ್ಲದ ; ಅನಿರ್ಬಂಧವಾದ : "ಸರಾಗ - ಸರಕ ಎ 
ನಿರಾತಂಕ ; ಸುಗಮ'' (ತದ್ದಕೋ. ೪೩). ೨. ಸುಲಭವಾದ ; ಸಲೀಸಾದ : «8. 
(ನಾ). ೩. ಸುಲಭ ; ಸಲೀಸು : ಆಗುಹೋಗುಗಳು ನೆಚೆ ರಾಗಭೋಗಗಳು 
ಸರಾಗವಾಗಿಕ್ಕು ಶವನೊಲಿದೆಡೆ (ಸರ್ವಜ್ಞ. ೨೪೬). ೪. ಅನುಕೂಲ ; ಸೌಕರ್ಯ ; ಇನ್ನು 
ಮೇಲೆ ರೈತರಿಗೆ ೮ಗಾಗಮಾಡಿಕೊಟ್ಟರೆ ಅರಮನೆಯ ಕೆಲಸ ಕೆಟ್ಟುಹೋಗುವುದು 
(ಮಖಾವಂ. 1, ೧೨೪). 


ಸರಾಗವಾಗಿ ನಿರಾತಂಕವಾಗಿ ; ಸುಸೂತ್ರವಾಗಿ ` : ಸ್ಮಳದಲ್ಲಿ 
ಬದುಕುಮಾಡುವನಿಗೆ ತಾಕೀತಿಯಂನ್ನು ಬರೆಸಿಕೊಟ್ಟು ಸರಾಗವಾಗಿ ನಡಸಿಕೊಣ್ಣು ಬರುವದು 
1762) ; ಮಕ್ಕಳು ಸರಾಗವಾಗಿ ಶಿಕ್ಷಣಾಭಿವೃದ್ದಿಯಲ್ಲಿ 
ಮುಂದುವರಿಯುವರೆಂದು ಆಶಿಸಲಾಗಿತ್ತು (ಶಿಕ್ತದ. ೩೬೩). 
(ದೇ. ॥ ತಮಿ. ಚರಾಕ, ಚರಾಜ್ಕಮ್‌ ; ತುಳು. ಸರಾಗ್‌, ಸರಾಗ ; ತೆಲು. ಸರಾಗಮು] 
ಸರಾಗ್ಮ (ಗು). ೧. ಬಣ್ಣದಿಂದ ಕೂಡಿದ. ೨. ಕೆಂಪಾದ ; ಕೆಂಪುಬಣ್ಣವುಳ್ಳ. 
೩. ರಾಗಸಹಿತವಾದ ; ಪ್ರೀತಿಯುಳ್ಳ. (ನಾ). ೪. ಪ್ರೇಮ ; ಅನುರಾಗ : 
ಸುರನಾರಿಯರು ನಗುತವನ ಕೊಂಡೊಯ್ದರು ಸರಾಗ!ಖಾಕಾಂ. ವಿಮಾನ]ದಲಿ 
(ತೊರರಾ. ೬-೧೭-೨೫). ೫. ಪ್ರೀತಿಯಿಂದ ಕೂಡಿದುದು : ಬಾ ಭೃಂಗವೆ. . . ಕಂಪಿನ 
ಕರೆಯಿದು ಸರಾಗವಾಗಿರೆ ಬೇರೆಯ ಕರೆ ಬೇಕೆ? (ಸಖೀಗೀ. ೭೫-೩). ೬. ಸಂತೋಷ : 
“ಸರಾಗಿಸು' ಪರಾ. ೬0.) A 
ಸರಾಗಿಸು (ಕ್ರಿ). ಸಂತೋಷಪಡು ; ಹಿಗ್ಗು : ಸರಾಗಿಸುತ ವನಭರಿತಮಾಗಿಹವಲ್ಲಿ 
ಖಗನಿವಹ (ನಾಗಷ ೨-೨೭). [ಸರಾಗ 4 - ಇಸ್ಮು] 
ಸರಾಜಾನ (ನಾ). ಒಂದು ಬಗೆಯ ಉತ್ತಮವಾದ ಭತ್ತ (7) : 
ಬೆಳಸಲ್ಲವಲ್ಲವರಿಸನ ಮೆಣಸು ಸರಾಜಾನವಿಕ್ಸುವ್ರಿಕ್ಸಮವೆಲ್ಲಂ ಹಲಸಿಳೆ ಮಾಮರಂ 
(ಸೌಇಇ. ೫೪. ೫೭೦-೩ ; ಸು. 12ನೆಯ ಶತ). "ರಾಜಾನ್ನ' ಪರಾ. 
(೫ ಇದು "ಸರಾಜಾನ್ನ' ಎಂಬುದರ ಅಪಲಿಖಿತವಿರಬಹುದು) 
ಸರಾಡ್ಮ, ಸರಡ, ಸಾರಡೆ (ನಾ). ಒಂದು ಬಗೆಯ ತೆರಿಗೆ : ಬರಾ(ಡ] ಸರಾಡಗಳು 
ಯಿಲ್ಲ ಸೀಮೆಯಲು (ಸೌಇಇ. 8-4. ೫೫೪-೩೪; 1533). ಸರಡ :: ವರಡ ಸರಡ 
ಸರ್ವಬಾಧಾಪರಿಹಾರವಾಗಿ . . . ಧರ್ಮ್ಮವನು ಮಾಡಿ (ಕಇ. 14. ೯-೬೨ ; 1538) ; 
ತುಳುವ ಶಾಸನಗಳಲ್ಲಿ ಬರುವ ತೆರುವಣಗಳು:- ತೆರು . . . ವರಡ, ಸರಡ (ತುಳುನಾ. 
೨೭೧). ಸಾರಡೆ : ಕುಳವಡೆ ಸಾರಡೆ ದುಳಿರವಟ ಕಟಳೆವಟ ಏರಿ ಮಾನ ಬೆಲೆ ಸಂತೆ ಉಂಟಾದ 
ಹಲಉಪಾಧಿಗಳೂ ಸಹ ಸೇರ್ಸಿ ಕೊಟ್ಟೆವಾಗಿ (ಸೌಇಇ. 1%-/, ೪೬೩-೮ ; 1470). (1) 
ಸರಾಡ್ಮ (ನಾ). ಸ್ಥಳ ; ಪ್ರದೇಶ : ಎರಡೂ ಊರಿನ. ಬೇಟೆಯ ಪಡೆಯವರು, ಊರ 
ಸೀಮೆ-ಸರಾಡ ವಿಚಾರಿಸದೆ ಬೇಕಾದಲ್ಲಿ ಅಡ್ಡಾಡಿ ಬೇಟೆಯಾಡಬಾರದೇಕೆಂಬ ವಿಷಯವನ್ನು 
ಚರ್ಚಿಸತೊಡಗಿದರು (ಗ್ರಾಮಾಯ. ೨೩೯). (1) 
ಸರಾತಿ "ಸರವತ್ತಿಗೆ' ನೋ. 
ಸರಾಪ "ಸರಾಫ' ನೋ. 
ಸರಾಫ , ಶರಾಫ, ಸರಾಪ (ನಾ). ೧. ಚಿನ್ನ, ಬೆಳ್ಳಿ ಮುಂತಾದವುಗಳ 
ವ್ಯಾಪಾರ, ಲೇವಾದೇವಿ ಮುಂತಾದುವನ್ನು ಮಾಡುವವನು ; ಚಿನಿವಾರ : 
ಮಗಲಯಿ ಸರಾಫಗೆ ಗ ॥ ೧೧೦೦೦ (ಎಕ. ೪॥॥. ಸೊರಬ. ೨೬೬-೨೩ : 1629) ; ವೇಶ್ಮೆಯ 
ಕೈಯಲ್ಲಿದ್ದ ಆ ಒಂದೇ ಕಂಕಣವನ್ನು ನೋಡಿ ದೇವಸ್ಥಾನದ ಸರಾಫನಿಗೆ ಅನುಮಾನ 
ಹುಟ್ಟಿತು (ಕಭಎ. ೨೧೬). ೨. ಸರ್ಕಾರದ ಖಜಾನೆಯ ಹಣಕಾಸಿನ ವ್ಯವಹಾರವನ್ನು 
ನೋಡಿಕೊಳ್ಳುವವನು : ಖಜಾನೆಗೆ ಇರ್ಸಾಲಾಗಿ ಬಂದ ಹಣವನ್ನೆಲ್ಲಾ ಖಜಾನೆಯ 
ಸರಾಫನು ರುಡ್ತಿ ಮಾಡಿ ನೋಡಿ ಚೀಲಗಳಿಗೆ ತುಂಬಿ ತನ್ನ ಮೊಹರುಮಾಡುತ್ತಿದ್ದನು. 
 ಖೋಟಾನಾಣ್ಯವೇನಾದರೂ ಕಂಡುಬಂದರೆ ಅದಕ್ಕೆ ಸರಾಫನು ಜವಾಬ್ದಾರನಾಗಿದ್ದನು 
(ಮಹಾವಂ. ॥. ೩೨) ; ಗುಮಾಸ್ತನು ಸರಾಫನು ಕೂಡುವ ಸ್ಥಳದ ಮಗ್ಗುಲಿಗಿದ್ದ 
ಬಾಗಿಲಿಂದ ಹೊರಬಿದ್ದನು (ತೊಳೆಮು. ೧೪೪). ಶರಾಘ: ೨. ಜನಗಳಿಂದ ಸರ್ಕಾರಕ್ಕೆ 


(ಮೈಆರಿ. ೧೯೨೮, ೧೬-೨೧ ; 


ಸರಾಫಗಟ್ಟೆ ೮೩೮೪ ಸರ್ಮಿ 


ತೆಗೆದುಕೊಳ್ಳುವ ಶರಾಫನಂತೆ ಸುಬ್ಬು ಆ ಹಣವನ್ನು ತೆಗೆದುಕೊಂಡನು (ಅವತಂ. ೧೧೬). ಬೀದಿವರಿದೊಳಗೆ ಧವಳಿಸೆ (ಸದ್ದರಾ. ೨-೩). ೫. ಜಗುಳು ; ಜಾರು : 
ಸರಾಪ : ೨. ಖಾಸ್‌ಬೊಕ್ಕಸದ ಸರಾಪ ಚಂಗಶೆಟ್ಟಿ ರಾಮಶಟ್ಟಿ ಸಹ ಮಾಡಿಶಿ ವಪ್ಪಿಶಿದ ಜೋಡನೊಡೆಹಾಯ್ದಂಬು ಧರಣಿಯೊಳಾಡಿದವು ಗುಳ ಸರಿದ ಕರಿಗಳ ತೋಡಿ ನೆಟ್ಟವು 
ಹಿತ್ತಾಳೆ ಚೌಕಟ್ಟು (ಎಕ. ೫1೪. ಚಾಮರಾ. ೨೪೪-೩ ; ಸು 1668). (ಕುವ್ಮಾಭೀ. ೮-೪೭) ;ಉಟ್ಟುದು ಸರಿದು ಮದನಜಲ ನೆಟ್‌ ಪೊಅಮಟ್ಟುದು ನಾಣೆಡೆಯಿಂದ 
(- ಅರ. ಸರ್ರಾಫ್‌; ಹಿಂ. ಸರಾಫ್‌, ಸರ್ರಾಫ್‌ ; ಮರಾ. ಸರಾಫ್‌] | | (ಕನನ ೯-೧೯೬), ೬, ಸಡಿಲಿಸು ; ಬಿಚ್ಚು : ಕಳಚಿ ನೊಗನನು ತೆಗೆದು ಕಬ್ಬಿಯನಿಳುಹಿ 
ಸರಾಫಗಟ್ಟೆ, ಸರಾಫುಕಟ್ಟೆ (ನಾ). ಅಂಗಡಿಯಲ್ಲಿ ಸರಾಫನು ಕುಳಿತುಕೊಳ್ಳುವ | $ | ಪಡಿವಾಘೆಗಳ ಸರಿದನುಕೊಳಿಸಿ ಪಿಡಿಯಲು ಪಾಡಿಗೈದವು ಮರಳಿದೆಡಬಲಕೆ (ಹವ್ಮಾದ್ರೋ. 
ಜಾಗ ; ಗಲ್ಲೆ : ಸರಾಫಗಟ್ಟೆಯಲ್ಲಿ ಅವನನ್ನು ಯಾರೂ ಕಂಡಿರಲಿಲ್ಲ (ರಕ್ತಧ್ಯ. ೮೪). ೧೦-೩೩). ೭. ಬಿಗಿಗೊಳಿಸು : ""ಬಲೆಯಂ ಸರಿವ ಕುಣಿಕೆ ಗೊಣಸೆನಿಸಿಕ್ಕು'' (ಮಂಗಲಾ. 
ಸರಾಫುಕಟ್ಟೆ : ಬಲಗಡೆಯ ಕೋಣೆಯೆ ಸರಾಫಘಕಟ್ಟೆ (ಸಾಹೇಬ್‌. ೧೭೬). ೧೧೨-೫) : ಹಗ್ಗದ ಕುಣಿಕೆಗಳ ಸರಿದೆರಡುಮೈಗಳಲುಬ್ಬಿ ಬೊಬ್ಬಿಟ್‌ದು ಕುಣಿಸಿ... 


[- ಮರಾ. ಸರಾಘಕಟ್ಟಾ , ಸರಾಫಕಾಟಾ] ಅನಿಲಜನ ತಂದರು ರಾಜಬೀದಿಯಲಿ (ತೂರರಾ. ೫-೮-೩೦). ಆ. ಸೆಕ್ಕಿಸು ; ತೂರಿಸು: 

ಸರಾಫಿ (ಗು). ಸರಾಫವೃತ್ತಿಗೆ ಸಂಬಂಧಿಸಿದ : ಇನ್ನೊಬ್ಬ ಸರಾಫಿ ಅಂಗಡಿಯ ವರ ಎರಡುಕರಗಳನೊಡ್ಡಿ ಬೇಡಿಕೊಂಬುವೆ ನಿನ್ನಾ . . . ಬಾಯೊಳಗಲಗ ಸರಿವ ಕರಗಸದಿಂ 
ಸಿಕ್ಕಾಗ ರಾಘಪ್ಪ ತನ್ನನ್ನು ಗ್ರಹಿಸಿಯಾನೆ? (ಗಂಮಾಯಿ. ೨೬೮) : ಪುರಂದರದಾಸರು . . . |10,  ಕೊಣೆವ . . . ಯಮಗೊಲೆಗಳುಕಿ ಸಾಯಲಾಜದಲೆ (ಕೈಕವ. ೧-೧೯-೪); ಬೆಟ್ಟಕ್ಕೆ 
ಸರಾಥಿ ಧಂದೆ ಮಾಡುವ ನಾಯಕಮನೆತನದವರಾಗಿದ್ದರು (ಕರ್ನಾಸಂ. ೨೮೫. | ಹೋಗುವವನ ಸೊಂಟದಲ್ಲಿ ಕೊಡ್ಲೆಯನ್ನು ಸರಿದ ಹಾಗೆ (ಗಾದ). ೯. ಅಳವಡಿಸು; 
(ನಾ). ೨. ಚಿನಿವಾಲನ ಕಸಬು ; ಸರಾಫವೃತ್ತಿ. ಹೊಂದಿಸು : ಕರ್ಣಪತ್ರವನಮರ್ಚುತೆ ಹಾರಮಂ ಸರಿಯುತೆ ಕಟಿಗೆ ನಿಲಯಂ 
(« ಹಿಂ. ಸರ್ರಾಘಾ, ಸರ್ರಾಫೀ ; ಮರಾ. ಸರಾಫೀ। | ಸೇರಿಸುತೆ . . . ಚಾರೆಯರೈದಿ ಬರುತಿರ್ದರು (ಚೈಮಿಭಾ. ೨೬-೧೨). ೧೦. ತೀರು ; 


ಸರಾಫುಕಟ್ಟೆ "ಸರಾಫಗಟ್ಟೆ' ನೋ. ಮುಗಿ; ವೃತೀತವಾಗು : ಅವನಿಜಾಸುತ ಕೇಳು ಸರಿದುವು ದಿವಸ ನಾಲುಕು (ತೊರರಾ. 
ಸರಾಯ "ಸಾರಾಯ, ' ನೋ. ೬-೪-೨೮) ;ಜುಲೈತಿಂಗಳು ಸರಿದುಹೋಯಿತು (ಹೊಸ್ತಿ. ೬). ೧೧. (ಆಲಂ) ಸಾಯು; 


ದ್‌ 
ಳ್‌ 


ಸರಾಯಿ "ಸಾರಾಯ ' ನೋ. ಗತಿಸು : ಭಾನುಸನ್ನಿಭ ಸರಿದನೇ ತಪ್ಪೇನು ಪಾರ್ಥನ ಬಸುಅಲೆನ್ನ ನಿಧಾನವಿದ್ದುದು 
ಸರಾಯಿಗಾರ (ನಾ). ಮದ್ಮವನ್ನು ತಯಾರಿಸುವವನು : ಅಂಥ ರಾಡಿಬೆಲ್ಲವನ್ನು ತೆಗೆವೆನೈಸಲೆ (ಕುವ್ಮಾಶ. ೧-೧೨). ಜರ್ಮಿ : ೨. ಜರಿದುದತಿರಥರಾಜಿ . . . 
ಹರಿವೆಗಳಲ್ಲಿ ಗಡಿಗೆಗಳಲ್ಲಿ ತುಂಬಿಟ್ಟು ಸರಾಯಿಗಾರರಿಗೆ ಬೇಡಿದ ಹಾಗೆ ಸಮಾರಕುಮಾರನುರವಣೆಗೆ (ಕುವ್ಮಾದ್ರೋ. ೧೩-೧೯). ೫. "'ಜರಿ-ತೀರ ಪತನೇ (ಜಾಜು)'' 
ಕೊಡಬೇಕಾಗುತ್ತದೆ (ಕೃಷಪ್ರ. ೧೮೫). i (ಶಮಧಾ); ಮಳಲೇರಿಯಂತೆ ಜಜ್ಜನೆ ಜರಿದು (ಧರ್ಮಾಮ್ಯ, ೧-೧೬೬) : ಅಖಿಲಕುಲಗಿರಿ 
[ಸರಾಯಿ (ಆ ಸಾರಾಯ, ) 3- - ಕಾರ, (ಆ -ಕಾಐ)] 20 ಜರಿದು ಬೀಳುವಡಾನಲಾಪೆನು ನಖದ ಕೊನೆಗಳಲಿ (ಕುವ್ಕಾಭೀ. ೧೦-೭) ; ಜಗದಡಕಿಲು 

ಸರಾಯಾ "ಸಾರಾಯ, ನೋ. ಜರಿದು ಗಿರಿ ಕೆಡೆದುರುಳಿದುವು (ಸಾಳ್ವಭಾ. ೧೮-೬೯). ೧೨. ಅಳುಕು ; ಹಿಂಜರಿ : 
ಸರಾವೆ (ನಾ). ಮಣ್ಣಿನ ಹಣತೆ ;` ಪ್ರಣತಿ : ತಲೆಯ ಮೇಲೆ ಎಣ್ಣೆಯನ್ನೂ ತೊದಳಿಲ್ಲದೆರಡುಗೇಳದೆ ಮನದೊಳ್‌ ಜರಿಯದೆ ಕೊಂಡೊಡೆ (ಧರ್ಮಾಮೃ. ೧೩-೭೨). 
ದೊಡ್ಡದಾಗಿ ಬತ್ತಿಯನ್ನೂ ಹಾಕಿ ದೀಪಾ ಹತ್ತಿಸಿರುವ ಸರಾವೆಯನ್ನು ಹೊತ್ತುಕೊಂಡು ೧೩. ಪತನವಾಗು ; ಬೀಳು : ರಟ್ಟನ್ರ(ನೃ)ಪ ಪ್ರಘಟ್ಟದಿಂ ಜರಿದ ಚಳುಕ್ಕರಾಜ್ಯಮಂ 
(ಮುಸುಗ. 6೨). [ಸಂ. ಸರಾವ] , - . ಉದ್ದರಿಸಿದಂ (ಎಇ. ೪,೧೬-೧೪ ; 142). ೧೪. ಜೋಲುಬೀಳು ; ಇಳಿಬೀಳು: 


ಸರಾಸರಿ (ನಾ). ೧. ಅಂದಾಜು ; ಸುಮಾರು : ಚಂದ್ರನು ನಕ್ಷತ್ರಮಂಡಲಕ್ಕೆ 
ಸಾಪೇಕ್ಷವಾಗಿ ಒಂದುದಿನದಲ್ಲಿ ಚಲಿಸುವ ಸರಾಸರಿ ದೂರವು ೧೩ ”/, ಅಡಿಗಳು 


25 ನೀ ಮಕ್ಕಳ ಪಡೆದ ಮಾತ್ರದಲಿ ಕಕ್ಕಸಮೊಲೆ ಜರಿದಪುದು (ಮೋಹತ. ೪-೨೨). ೧೫. 
ಉದುರಿಬೀಳು; ಕಳೆಚಿಬೀಳು : ಔದುಂಬರಕುಷ್ಠಮಾಗಿ ಸರ್ವಾಂಗೋಪಾಂಗಾವಯವ 


(ನಕ್ಷತ್ರ. ೧೭) ; ಸ್ಥೂಲವಾಗಿ ಹಣದ ಬೆಲೆ ಸರಾಸರಿ ಇಷ್ಟು ಎಂದು ಗೊತ್ತುಮಾಡ ಪ್ರದೇಶಂಗಳೆಲ್ಲಂ ರೂಪಟ್‌ಯಲಾಗದಂತು ಜರ್ಜರಮಾಗಿ ಜರಿಯೆ (ಸುಕುಮಾ. 
ಬೇಕಾಗುತ್ತದೆ (ಹಣಪ್ರ. ೪೨). ೨. ಅನೇಕ ಸಜಾತೀಯ ಮೊತ್ತಗಳನ್ನು ಕೂಡಿಸಿ, ೫-೧೧ ವ). ಜರ್ಮೆ : ೫. ನಡುಮನೆಯ ಜಂತಿ ಜರೆದ್ದಾಂಗ ಜರದೇನ (ಕನ್ನಾ. ೧೧೦); 
ಅದಕ್ಕೆ ಆ ಮೊತ್ತಗಳ ಸಂಖ್ಮೆಯಿಂದ ಭಾಗಿಸಿದರೆ ಬರುವ ಸಂಖ್ಯೆ ; ತಲಾ ಸಾವಕಾಶ ಬಾರಮ್ಮ. ಕಲ್ಲು ಹಾವಸೆಗಟ್ಟಿರುತ್ತದೆ. ಕಾಲು ಜರೆದೀತು (ಹೊಸಕ್ತಿ. ೧೯೦). 
ಇಷ್ಟು ಎಂಬ ಲೆಕ್ಕ : ತರಗತಿಯ ಸರಾಸರಿಯನ್ನು ಒಳಗೊಂಡ ಫಲಿತಾಂಶದ ಪಟ್ಟಿ | 30 [ದೇ. 8 ತಮಿ. ಮಲ. ಚರಿ; ತುಳು. ಜರಿ) 


ಸರ್ಮಿ (ನಾ). ೧. ಓಡಿಹೋಗುವಿಕೆ ; ಪಲಾಯನ : (ಚತುನಿ. ಕಿ. ( ೪೮2. 
| ೨. ಜಾರುವಿಕೆ ; ಜಗುಳುವಿಕೆ : (6. ೩. ಕಳೆದುಹೋಗುವಿಕೆ ; 
ಸರ್ಮಿ, ಜರಿ, ಜರೈ (ಕ್ರಿ). ೧. ಹೋಗು ; ಗಮಿಸು : ಗೊರವನೆಲ್ಲಿಗೆ ಸರಿದನೋ | ಮುಗಿದುಹೋಗುವಿಕೆ : ೪. (ಆಸರ ತುಳು. ಸರಿ] 

ಆಕರಿಸಿಕೊಳ್ಳದೆ ತೋಟು (ಬಸಪು ೫೨-೭) ; ಮುತ್ತಯನ ಬೀಳ್ಕೊಂಡು ಕೌರವರಿತ್ತ | !ಸರ್ಮಿ "ಸಲ್‌' ನೋ. 
ಸರಿದರು (ಕವ್ಮಾದ್ರೋ. ೧-೧೧). ೨. ಓಡಿಹೋಗು ; ಪಲಾಯನ ಮಾಡು : "ಸರಿ | ೬ |ಸರ್ಮಿ "ಸಟ್ಸ್‌' ನೋ. 
- ಪಲಾಯನೇ, ಸಾಮ್ಮೇ ಚೆ'' (ಶಮಧಾ) ; ರೆಣದೊಳಿದಿರ್ಬ್ಛ ಗಣ್ಣಳಿದು . . . ಸರಿದ ಸರ್ಮಿ (ಗು). ಎ. ಸಮಾನವಾದ ; ಸಾಟಿಯಾದ : ಜಲನಿಧಿಗೆ ಸರಿಸರಸಿ ಯಾವುದು 


(ಶಿಕ್ಷದ. ೩೫೧). [€- ಪಾರ. ಹಿಂ. ಸರಾಸರೀ ; ಮರಾ. ಸರಾಸರೀ, ಸರಾನ್‌ಸರೀ./ ತಮಿ. | 
ಚರಾಚರಿ; ತುಳು. ತೆಲು. ಸರಾಸರಿ) [ 


ಚೋಳನೆ ಪೇಳನೆ ಬೀರದೇಳ್ಗೆಯಂ (ಕಇಆ. ೨-೨-೩೩ ; 1058) ; ಪಟುಭಟರಲ್ಲ್‌ದರರಸಂ (ಕುವ್ಮಾಅ. ೨೬-೪೫). ೨. ಯೋಗ್ಯವಾದ ; ತಕ್ಕ : (8). (ನಾ). ೩. ಸಮಾನ ; 
ನಿಟಿಲದ ಗಾಯಕ್ಕೆ ತೇಂಕಿ ಮೈಮಲ್‌ದಂ ದುರ್ಫಟಮುಲೊವುದೆಂಬವೋಲ್‌ ಸಂಕಟದಿಂ ಸದೃಶ ; ಸಾಟಿ : "ಸರಿ ದೊರೆ. . . ಸಂಗಡಂ - ಈ ೧೮ ಸಮಾನಕೆ ಪೆಸರ್‌'' 
ರತ್ನಾಚಲಕ್ಕೆ ಸರಿದರ್‌ ಸಚಿವರ್‌ (ದಶಕು. ೨-೩೦) ; ರುದ್ರಗಣಾಖ್ಯನು ಸರಿದನು ರಣ (ಕಶಸಾ. ೫೯-೨೯೧) ; ಸರಿ ಸತ್ಯಭಾವೆ . . . ದೊರೆ ಸಂದರುನ್ಮತಿ ಪೆಚ್ಡೊರೆಯೇ 
ಭೀತಿಯಲಿ (ಕಂನವಿ. ೩-೮೮). ೩. ಕಳೆದುಹೋಗು ; ನಷ್ಟವಾಗು : ಧುರಕೆ | 40 ಗುಣದಂಕಕಾರ್ತ್ರಿಯೊಳ್‌ (ಸೌಇಇ. 1, ೫೨-೨೯ ; 1007) ; ಪರರ ವಸ್ತುವ ತೃಣಕೆ 
ಹೆಣತೆಗೆದೆಮ್ಮ ನಾಲ್ವರ ಸರಿದುಹೋದಭಿಮಾನವನು ಕಾಯ್ದುರವಣಿಸಿ ಮಗನೇಜ್‌ದನು | | ಸರಿಯೆಂಬ ಭಾಷೆಯಿದು (ಹಚಕಾ. ೧-೧೬). ೪. ಯೋಗ್ಯವಾದುದು ; ತಕ್ಕುದು : ನೀ 
ವಾಸವನ ಗದ್ದುಗೆಯ (ಕುವ್ಮಾದ್ರೋ. ೮-೨೩) ; ತೆರಳುತಿದೆ ಮಜ್ಜೀವರತ್ನಾಭರಣವೆನ್ನ | | ಮುನ್ನಳುಕಿ ಕೈದುವ ಹಾಯ್ಕಿದೈೆ ಸರಿಯಲ್ಲ ನಿನಗೆ (ಕುವ್ಮಾಭೀ. ೩-೩೫) ;ನಾನು ಕೂಡ ನೀನು 
ಮನೋರಥದ ಸಿರಿ ಸರಿವುತಿದೆ (ತೊರರಾ. ೨-೩-೫೪) ;ಸೆಲೆಛಿದ್ರ ಕುಂಭದುದಕದಂತಾಯುಷ್ಮ ಹೇಳುವದನ್ನೆಲ್ಲಾ ಸರಿಯೆಂದು ತಿಳಿದುಕೊಳ್ಳುತ್ತೇನೆ (ಆರ್ಯಕ. ೭೮). 


ಸರಿವುದು ಎಚ್ಚಲ್‌ಕೆ (ಪುರಂದ. ೨-೪೫-೨೫). ೪, ಪಕ್ಕಕ್ಕೆ ಹೋಗು ; ಜರುಗು "| ೫. ತಪ್ಪಲ್ಲದುದು; ದೋಷಪೂರ್ಣವಾಗಿಲ್ಲದಿರುವುದು : ಈ ಎರೆಡರಲ್ಲಿ 
ಜನನಮರಣಂಗಳೆಂಬ ತೆರೆಯರ್‌ ಪಿಡಿದ ಸಂಸಾರದ ತೆರೆ ಸರಿಯೆ (ಬಸರ. ೪-೧೦೨) : | 45 ಯಾವುದು ಸರಿ, ಯಾವುದು ತಪ್ಪು? (ರೂಢಿ). ೬. ಸಮಭಾಗ ; ಸರಿಪಾಲು : 
ಮುಸುಕು ಸರಿ[ಪಾಶಾಂ. ತೆಗೆಯಲು ಮೋಡವೋಡಿದಿನಬಿಂಬದಂತೆಸೆವ EN | ನೀವಖಿಳರಾಜ್ಯದಲಿ ಸರಿಯ ಕೊಂಬುದು ನೇರುವಡೆ ಗಜಪುರದೊಳಿಹುದಲ್ಲದೊಡೆ 


ಸರ್ಮಿ ೮೩೮೫ ಸರಿಗಟ್ಟು 


ನಿಮ್ಮಯ ಪುರದಲಿರಿ (ಕವ್ಮಾಆ. ೧೭-೨೭) ; ಪೂರ್ವದಲಿ ಪಿಂಡವ ಸರಿಯನಿತ್ತನು.. .| |ಸರ್ಮಿ (ನಾ). ಒಟ್ಟಿಲು ; ರಾಶಿ : ಒಪ್ಪುವ ಸುಲಲಿತಶಂಖದ ಸರಿಗಳಲ್ಲದಿವು 
ಆ ಪ್ರಕಾರದಲೂರ್ವಿಯೊಡೆತನಕೆ ಸರಿಕುಮಾರಕರಿಬ್ಬರು (ತೊರರಾ. ೨-೧-೩೪) ;ಸರಿನೀರು ಬೆಳ್ನೊರೆಗಳೊಟ್ಟಿಲಿಲ್ಲ (ಜೈಮಿಭಾ. ೬-೬) ; ತಾಂಬೂಲಪ್ರಸಾದಮಂ ಕುಡಲು . . . ಭರದಿ 
ಸರಿಮೊಸರು ಶುಂಠಿ ನೀರುಳ್ಳಿಗಳ ತುರುವಲೇಲಕ್ಕಿ ತದುಕಿನ ಚಿಗುರ ಕಿಜುಗಟ್ಟುವೆರಸಿ ಹೊಜದೆಸೆಗೆಯ್ದಸಹೃಭಾವದಿ ಕಲ್ಲ ಸರಿಯಲ್ಲಿ ಬೈಚಿಟ್ಟು (ಗುರುಚಾ. ೧೪-೭೫). 
ನೀರೋಗರವ ಹಾಕಲದು ತೈಲೋಕ್ಕಪೂಜ್ಮ ತಕ್ರೋದನ (ಸೂಪಶಾ. ೩-೨೭). | [. /ತಮಿ. ಚರಿ] 


ಕ 


೭. ಎರಡರಿಂದ ಭಾಗವಾಗುವ ಸಂಖ್ಯೆ ; ಸಮಸಂಖ್ಯೆ : ಒಂದೆಂದಡೆ ಬೆಸ 
ಎರಡೆಂದಡೆ ಸರಿ (ಸಕವ. ಕ. ॥. ೫೧೦-೭೯). ಆ. ಒಪ್ಪಿಗೆ, ಸಾಕು ಎಂಬುದನ್ನು 
ಸೂಚಿಸಲು ಬಳಸುವ ಒಂದು ಶಬ್ದ : ನೀವಾದರೇನು? ನಾವಾದರೇನು? ಬಾವೀಲಿ 
ನೀರು ಬಂದರೆ ಸರಿ (ಗಾದೆ). ೯. ದಿಟ ; ನಿಜ : ಜೀನನ ಮನಸ್ಸು ಹೀನವೇ ಸರಿ (ಗಾದ); | 
ಮಳೆ ಬಂದದ್ದೇನೋ ಸರಿ ಆದರೆ ಸಕಾಲಕ್ಕೆ ಬರಲಿಲ್ಲ (ರೂಢಿ). 

ಸರಿಸರಿ ಎ (ದ್ವಿರುಕ್ತಿ) : ನೆರೆದು ನಿಮ್ಮೊಳು ನೀವು ಸೆಣಸುತ ಸರಿಸರಿಗೆ 
ಹೊಯ್ದಾಡುವುದು ನೃಪನೀತಿ (ಕೋಗಯ. ೧೭-೧೦);ಇವರ್ಗವರ್ಗೆ ಸರಿಸರಿ ಜುದ್ದಮಾಗಲ್‌ 
(ಅದ್ಭುತ. ೪೫-೧೩). ಸಕ್ಕಸ೦ಿ ಎ. ಸರಿಸಮಾನವಾದುದು : ಉಜ್‌ದ ಘಾತಿಗಳು 
ಸ್ಥಿತಿಕರ್ಮಕ್ಕೆ ಸಕ್ಕಸರಿ ಮಾಡಿ (ಅನಂಪು. ೧೪-೫೧ ವ). ಸಕ್ಕಟಸರಿ ಎ ಸಕ್ಕಸರಿ: ಆರಲಸರಿ 
ಸುರಿದೊಡಂ ಪೊಸಸರಳ್ಗಳ ಸರಿ ಸುರಿದೊಡಂ ಹಿತಾಹಿತಜನದಿಂ ಸರಿಗಳಿವೆರಡುಂ 
ಸಕ್ಕಟಸರಿಯೆನಿಸಿದ ಮುನಿವರಂಗೆ ಸರಿಗಿರಿಯಲ್ತೇ (ಉಸಾರ. ೨೫೭). ಸರಿಗೆವರ್‌ ವ 
ಸಾಟಿಯಾಗಿರು ; ಎಣೆಯಾಗಿರು : ಸರಿಗೆಗೆ ಕೊರಲ್‌ ಕೊರಲ್ಲಂ ಸರಿಗೆಯಲಂಕರಿಸೆ 
ಸರಿಗೆ.ವಂದುದು ಮುಯ್ಮುಟ್ಟೆರಡಅ ಬೆಡಂಗುಮೆಂಬಂತಿರೆ ಕರಮೊಪ್ಪಿದುದು 
ಕೊರಲಗೇಂದ್ರಾತ್ಮಜೆಯಾ (ಕಾವ್ಮಾವ. ೬೫೯) ; ಪೊಳೆವ ಮುತ್ತಿನ ಬೆಳ್ಡಿಂಗಳ ಸಿರಿಗೆ ಸರಿಗೆ 
ವರ್ಪುವು ಪಳಚನೆ ಕವಿಭಾಳನೇತ್ರನಿಡುವ ಪದಂಗಳ್‌ (ಅನಂಪು. ೧-೫೦). ಸರಿಗೆ ಸಲ್‌ ವ 
ಸರಿಗೆ ವರ್‌ : ಹರಿಮಹೇಶ್ವರರಾಳುತನಕಿಬ್ಬೆರಳು ಮಿಗಿಲರ್ಜುನನ ಬಲುಹೀ 
ಧರೆಯಬ್‌ಯಲೀ ಹೊತ್ತಿನಲಿ ನಿನ್ನಾತನಗ್ಗಳಿಕೆ ಸರಿಗೆ ಸಂದುದೆ ಸಾಕು ತೂಗಿದಡರಸ ರವೆ 
ಕುಂದದು (ಜವ್ಕಾಕ. ೨೨-೩೯). ಸರಿಗೇಜು ಎ ೧. (ಆಲಂ) ಮುತ್ತು ; ಲಗ್ಗೆಯಿಡು: 
ಸಂಕೆಯ ಸಾಹಣಿ . .. ಕುಂದುಗೊಳದ ಕೋಟೆಯನು ಸೆರಗುಬೆರಗಿಲ್ಲದೆ ಸರಿಗೇಟ್‌ ಕಾದಿ 
ಸುರಲೋಕಪ್ರಾಪ್ತನಾದಂ (ಸೌಇಇ. ೫%, ೧೨೬-೧೭ ; 1186) ; ತೋಳ್ಗಡಿಯರಿಟ್‌ಯೆ ಬಿಡೆ 
ಬಿಲ್ಲಾಳ್ಗಳ್‌ ಸರಿಗೇಜ್‌ ಮಲ ದರ್‌ ಕಡುಪಿಂದಂ (ಪಾರ್ಶ್ವಷ. ೩-೧೪೬). ೨. ಧಾವಿಸು ; 


5 [ಸರಿ (ನಾ). ಮಳೆ ; ವೃಷ್ಟಿ : ""ಸರಿಯೆಂದೆನೆ ಮಟ*ಯಕ್ಕುಂ'' (ಕವಿಕಂ. ೯೨) ; ಚಿತ್ತೆಯ 
ಸರಿಯಂತೆಅಗಿ ಪೋದುದಮರಸಮಾಜಂ (ಆದಿಪು. ೧೪-೧೪೭) ; ಅರಳಿದಂಬುಜವನಕೆ 
ಮಂಜಿನ ಸರಿಯು ಸುರಿವಂದದಲಿ . . . ಚರನ ಬಿನ್ನಹಕರಸಿ ಮೊದಲಾಗಿರೆ 

|. ಸಮಸ್ತಸಖೀಜನದ ಮುಖಸರಸಿರುಹ ಬಾಡಿದವು (ಕುವ್ಮಾಸ. ೧೪-೫೧). "ಸರಿವಣಿ', 

| "ಸರಿಸೋನೆ' ಪರಾ. [1] 

ಸರಿಕ, ಸರೀಕ (ನಾ). ೧. ಸಮಾನದರ್ಜೆಯವನು. ; ಸಮಾನ 
ಯೋಗ್ಯತೆಯುಳ್ಳವನು : ನಾನು ನನ್ನ ಸರಿಕರೊಡನೆ ಬೆರೆಯುವೆ (ರಕ್ತಥ್ವ. ೨೪೯) ; 

| ಕೊನೆಯ ಪಕ್ಷ ನಮ್ಮ ಹಳ್ಳಿಯಲ್ಲಾದರೂ ಇದ್ದಿದ್ದರೆ ಸರಿಕರಲ್ಲಿ ನಗೆಗೀಡಾಗುವುದು 
ತಪ್ಪುತ್ತಿತ್ತಲ್ಲ (ಕಾಗಕ. ಇ೪). ೨. ಓರಗೆಯವನು ; ಸಮಪ್ರಾಯದವನು : ಸರಿಕ 
ರೊಡನೆ ಆಟ ವಿನೋದಗಳಿಲ್ಲ. ಏನೋ ಯೋಚನೆ ಕಟ್ಟಿಕೊಂಡ ಹಾಗಿದೆ (ಹಾಹುತ್ತ. 6೫); 
ವಯಸ್ಸಿನಿಂದ ಈ ನಾಲ್ಕು ಜನರು ಕಾಮಿಯ ""ಸರಿಕ''ರೆಂದು ಹೇಳಬಹುದು 
(ವೈದ್ಮರಾ. ೪೫). ಸರೀಕ : ೧. ತಮ್ಮ ಸರೀಕರ ಕೂಡಲೂ ತಮಗಿಂತ ಹೆಚ್ಚಿನ ಯೋಗ್ಯತೆ 
ಯವರ ಕೂಡಲೂ ವಿನಯದಿಂದ ನಡೆಯಬೇಕೆಂಬುದಂತೂ ಸಹಜವೇ (ಮುಂಬಯಿ. 
೪-೭೩) :ಸತ್ಮಸಂಗತಿ ಹೊರಬಿದ್ದರೆ ತಮ್ಮ ಘನತೆ ಸರೀಕರ ಎದುರಿನಲ್ಲಿ ಹೋಗುವುದೆಂದು 
ಹೆದರಿದ ತಿಮ್ಮೇಗೌಡ (ಊರುಕ. ೯೮). ೨. ಚೇಷ್ಟೆ ಮಾಡುವುದಿದ್ದರೆ ಸರೀಕರೊಡನೆ 
ಮಾಡಬೇಕು (ಸ್ಮೃತಿಚಿ. ೩೮೪) ; ನಿನ್ನ ಸರೀಕರು ಹೀಯಾಳಿಸುವುದನ್ನಾದರೂ 
ನೋಡಬಾರದೆ? (ಮಲ್ಲಮ್ಮ. ೧೮). ಸ 

[ಸರಿ + - ಕೃ. /ಪ್ರಾ. ಸರಿಕ್ಕ. / ಸಂ. ಸದೃಕ್ಷ./ಹಿಂ. ಸರೀಖಾ ; ಮರಾ. ಸರೀಕ್‌] 
ಸರಿಕತನ, ಸರೀಕತನ (ನಾ). ಸರಿಸಮಾನತೆ : ಈ ಜಗತ್ತಿನಲ್ಲಿ ತಮಗಿಂತ 
ಬಲಿಷ್ಠರಾದವರ ಕೂಡ ಸರಿಕತನದ ಸಂಬಂಧಮಾಡುವ ಭರಕ್ಕೆ ಯಾರೂ ಬೀಳಬಾರದು 


10 


15 


(ಮುಂಬಯಿ. ಕಿ. ೪-೧೨). ಸರೀಕತನ : ಸರೀಕತನದಲ್ಲಿ ಅವರಿಬ್ಬರೂ ಸಮವಾಗಿದ್ದಾರೆ 
(ರೂಢ). |ಸರಿಕ * - ತನ) 

ಸರಿಕಾಣು, "ಸರಿಗಾಣ್‌' ನೋ. 

ಸರಿಕಿಸು "ಸರಕಿಸು' ನೋ. 

ಸರಿಕೆ (ನಾ). ೧. ಸರಿಯುವಿಕೆ ; ಚಲನೆ : ಮಿದುನೆಲದ ಮಮತೆಯನ್ನು ಪದಕೆರೆವ 
ಗರಿಕೆ ಬಗೆಯನುಲ್ಲಸಗೊಳಿಪ ಕಮ್ಮೆಲರ ಸರಿಕೆ (ಹಂಸದ. ೨೦). ೨. [ನಾಟ್ಕಶಾ] 
ಮೂವತ್ತೈದು ದೇಶೀಯಭೌಮಚಾರಿಗಳಲ್ಲಿ ಒಂದು ; ಒಂದು ಕಾಲನ್ನು 
ಮುಂದಕ್ಕೆ ಚಾಚುವುದು : ಇರದೊಂದುಪದಂ ಮುಂದಕೆ ಚರಿಸಲೆ ಸರಿಕಾಖ್ಮಂ 
(ಲಾಸ್ಕರಂ. ೬-೮೬). (ಸಂ. ಸರಿಕಾ./ ತಮಿ. ಚರಿಕ್ಕೆ) 

ಸರಿಗ (ನಾ). ಎ ಸರಿಕ ೧ : ನನ್ನ ಹಣವನ್ನೂ ನನ್ನನ್ನೂ ಸರಿಗರ ಮುಂದೆ ನಿಂದಿಸುತ್ತಿರುವನು 
(ಕಎಕ. ೩). [ಆ ಸರಿಕ] 

ಸರಿಗಂಜಿ (ನಾ). ಕಂಬಳಿಯನ್ನು ನೇಯುವಾಗ ಅದಕ್ಕೆ ಲೇಪಿಸುವ ಅಂಟುದ್ರವ: 
ಕುರುಬರಿಗೆ ಕೊಡಲೇನೆ ಗೌರಮ್ಮ ನಿನ್ನ ಕುರುಬರ ಕುರಿಬಣ್ಣ ನಾನುಡಲಾರೆ ಕಂಬ್ಬಿಗೆ 
ಸರಿಗಂಜಿ ನಾ ಕಾಸಲಾರೆ (ನಾಪದ. ೧೧೧). [ಸರ್ಮಿ (ಆ ಸಲ್ಸ್‌) 4 ಗಂಜಿ) 

ಸರಿಗಟ್ಟಿಸು (ಕ್ರಿ). ಸರಿದೂಗಿಸು ; ಸರಿಸಮವಾಗುವಂತೆ ಮಾಡು 
ಬಡದೊರೆಯ ಮಗಳು ಬಲುದೊರೆಯ ಕೈಹಿಡಿದರೆ . . . ಸರಿಯಾಗಿ ನಡೆಸಬೇಕು. 
ಹುಟ್ಟಿದ ಮನೆ, ಹೊಕ್ಕ ಮನೆ ಎರಡನ್ನೂ ಸರಿಗಟ್ಟಿಸಬೇಕು (ಮಾಮಲ್ಲಿ. ೪೫. 

(ಸರಿಗಟ್ಟು *- - ಇಸು) 

ಸರಿಗಟ್ಟು (ಕ್ರಿ). ೧. ಸಮಾನವಾಗು ; ಎಣೆಯಾಗು : ಇಟ್ಟಣಿಸಿಕೊಂಡೆನ್ನೊಡನೆ 
ಸರಿಗಟ್ಟಿ ಕಾದಿದ ರವಿಸುತನ ಹುಡಿಗುಟ್ಟಿದೆನು (ಕುವ್ಮಾಕ ೧೬-೨೯) ; ಈಜುವುದರಲ್ಲಿ 
ಇವರನ್ನು ಸರಿಗಟ್ಟುವುದು ಅಸಾಧ್ಯ (ಮೇದಿವು. ೧೧೧). ೨. ಸಮಾನಗೊಳಿಸು ; 
ಭೇದವಿಲ್ಲದಂತೆ ಮಾಡು : ಹುಟ್ಟಿ ಬ್ರಾಹ್ಮಣಜಾತಿಯನೆ ಕಡೆಗಟ್ಟಿ ಚಾತುರ್ವರ್ಣ 


ನುಗ್ಗು : ಉರಿಯ ಸರಿಗೇಟ್‌ದ (ಪಾಠಾಂ. ಸಿರಿಗೆಅಗಿದ] ಪತಂಗಕೆ ಮರಳುದಲೆಯೇ 
ಮತ್ತೆ (ಕುವ್ಮಾಕ. ೨೦-೩೬೯). ಸರಿಮಾಡು = ೧. ಸಮಾನವೆಂದು ಎಣಿಸು ; 
ಸರಿಜೋಡಿಯೆಂದು ಪರಿಗಣಿಸು : ಭವಿಯೊಡನೆ ಸುಬ್ರತಶೈವನಂ ಸರಿಮಾಡುವುದು 
ದುರ್ಭಾವ (ಬಸಪ ೫೩-೪೫) ; ಖೂಳನನು ಹಿಡಿತಂದು ಧರಣೀಪಾಲರಲಿ ಸರಿಮಾಡಿ 
ರಾಜ್ಯದ ಮೇಲೆ ನಿಲಿಸಿದೆ (ಕುವ್ಮಾಕ. ೫-೨೩). ೨. ಸರಿಯಾದ ರೂಪವನ್ನು ಕೊಡು ; 
ಸರಿ ಹೊಂದಿಸು ; ಅನ್ವಯಿಸು : ಸಂಖ್ಶಾವ್ಮಯಂಗಳಂ ಕಳೆದುಟ್‌ದ ನಿಘಂಟುವಿನ 
ಸುಲಲಿತಾಕ್ಷರಂಗಳಪ್ಪ ನಾಮಪ್ರಕೃತಿಗಳಂ ಕನ್ನಡಕ್ಕೆ ಸರಿಮಾಡಿ ಸಮಸಂಸ್ಕೃತಮೆಂಬ 
ಪೆಸರನಿಟ್ಟು ಶಬ್ದಜ್ಞರ್‌ ಲಿಂಗಮಂ ಮಾಬ್ಬರ್‌ (ಶಮದ. ೮೦ ವೃತ್ತಿ). ೩. ಸಮಗೊಳಿಸು ; 
ಮಟ್ಟಮಾಡು : ಕೊಅಡುಗಳನೊಟ್ಟಿದರ್‌ ಕಲ್‌ಗುಂಡುಮಣ್ಣಳಂ ಸುರಿದು ನೆಲ 
ಸರಿಮಾಡಿದರ್‌ ಖಳರ್‌ (ಚಿಬಪು ೪೨-೩೦). ಸರಿಯಾಗಿ ಇ ೧. ಸಮಾನವಾಗಿ ; 
ಸರಿಸಾಟಿಯಾಗಿ : ಸಂಸ್ಕೃತಶಬ್ದನಿಯುಕ್ತ ಲಕಾರದ ನೆಲೆಗೆ ನಿಂದು ಸರಿಯಾಗಿ 
ಸಲ್ವುದಂ ಕ್ಷಳನೆಂಬರ್‌ (ಶಮದ. ೧೬) :ವೃಷಕೇತು ಬರಲಾತನೊಳ್‌ ಸರಿಯಾಗಿ ಕಾದುತಿರಲು 
(ಜೈಮಿಭಾ. ೮-೩೬). ೨. ಹೆಚ್ಚುಕಡಮೆಯಾಗದೆ ತಪ್ಪಿಲ್ಲದಂತೆ : ಲೆಕ್ಕವನ್ನು 
ಸರಿಯಾಗಿ ಮಾಡು (ರೂಢಿ). ೩. ತಕ್ಕ ರೀತಿಯಲ್ಲಿ ; ಚೆನ್ನಾಗಿ : ಪದ್ಮವನ್ನು ಸರಿಯಾಗಿ 
ಪದವಿಭಾಗ ಮಾಡು, ಅರ್ಥವಾಗುತ್ತದೆ (ರೂಢಿ). ಸರಿಸಮಾನ ಎ ಸರಿಜೋಡಿ ; ಸಾಟಿ: 
ನಾನೊಬ್ಬನಿರೆ ಕರಗುತಿದ್ದೆನಾಗಲೆ ಸರಿಸಮಾನವಿಲ್ಲದ ಹಿಮಾಲಯವಾಗುವಂತೆ 
(ಕಎಪು. ೫೩). ಸರಿಸಮಾನೆ ಎ. ಸರಿಜೋಡಿಯಾದವಳು ; ಸಾಟಿಯಾದವಳು : 
ಕಾಮನ ರತಿಯಲು ತಾನೆಣೆತೊಣೆ ಸರಿಸಮಾನೆ ಶಾಂತಲದೇವಿ (ಎಕ. 1. ೧೪೬-೭೫ ; 
1131). ಸರಿಸುಮಾರು = ಹೆಚ್ಚುಕಡಮೆ; ಅಜಮಾಸು: ಸರಿಸಮಾರು ಒಬ್ಬ 
ಮನುಷ್ಯನಿಗೆ ೪ ಔನ್ಸುಗಳಷ್ಟು ತರಕಾರಿ ನಿತ್ಯದ ಊಟದಲ್ಲಿರಬೇಕು (ಗೃಹವಿ. ೪೫). 
(< ಪ್ರಾ. ಸರಿ./ಸಂ. ಸದೃಶ. /ತಮಿ. ಚರಿ ; ತುಳು. ತೆಲು. ಸರಿ] 


45 


ಸರಿಗಣೆ 


ಗಳ ಸರಿಗಟ್ಟಿದಿನ್ನೀ ಜಾತಿ ಯಾವುದು ಲಿಂಗಧಾರಿಗಳೇ (ಬಿಜ್ಜಪು. ೬೧-೫೦). ೩. ಸಮಾನ | 
ವೆಂದು ಭಾವಿಸು : ಇಂತಪ್ಪಪಾಪಕರ್ಮರೊಳೆಂತುಂ ಸರಿಗಟ್ಟಲಕ್ಕುಮೇ ಶಿವದೀಕ್ಲಾವಂತ | 
ರೆನಿಸಿರ್ದ ಸುಚರಿತವಂತರಂ (ವೃಷವ. ೩೮-೧೯). (ಸರಿ * ಕಟ್ಟು] | | 

ಸರಿಗಣೆ (ನಾ). ಮಳೆಯಂತೆ ಸುರಿಯುವ ಬಾಣ ; ಧಾರಾಕಾರವಾಗಿ ಬರುವ 
ಬಾಣ : ಸರಲುಗಿಯಲು ಸರಿಗಣೆಯಂ ಮುಬ್‌ಯುತ ಮರಳಿಮರಳಿಯಾಳಾಳೊಳೊಡ 
ರ್ಚುತ್ತುರವಣೆಯಿಂ ಪಡಲಿಟ್ಟಂದದಿನುರುಳ್ಹುದು ಭಟತತಿ ಭರದಿಂ (ಜಯಕಾ. ೬-೩೨). | | 

(ಸರಿ, + ಕಣೆ) 

ಸರಿಗದ್ದುಗೆ (ನಾ). ಸರಿಸಮನಾದ ಗದ್ದುಗೆ ; ಸಮಾನದರ್ಜೆಯ ಪೀಠ : 
ಒಡೆಯನ ನಿರೀಕ್ಷಣದಲ್ಲಿ ಸರಿಗದ್ದುಗೆಯನೊಲ್ಲದೆ ಒಡೆಯಂಗೆ ಮನೋಹರವಾಗಿ 
ಸಡಗರಿಸಿ ಸಮರ್ಪಿಸಿದ ಮತ್ತೆ ತನ್ನೊಳಗಿಪ್ಪ ಆತ್ಮಂಗೆ ತೃಪ್ತಿ ಕೂರ್ಮಶಿಶುವಿನ ಸ್ನೇಹದಂತೆ 
(ಮೋಳಿಮು. ೨೧-೮೪) ; ಪುರಂದರನ ಸರಿ([ಪಾಠಾಂ. ಮ]ಗದ್ದುಗೆಗೆ ಮನಸಂದವರು ಹೊಗಿ 
ರಣವನು (ಉವ್ಮಾಕ ೮-೩೧). [ಸರಿ *- ಗದ್ದುಗೆ (ಆ ಗರ್ದುಗೈೆ)| 

ಸರಿಗಳೆ (ಕ್ರಿ). ೧. ಗುರುತಿಸು (7) : ಬರೆದು ಕುಂಡಲಿಚಕ್ರಮಂ . . . ಪೇಟ್ಜ್‌ಡೆಗಳಂ 
ಬಿಂದಿಸಿ ಪೇಟದೆಡೆ ತರದಿ ರೇಖೆಯನಂತವು ಸರಿಯಾಗಿ ಸರಿಗಳೆವುದು (ಜಾತಃ. ೧೦-೨). | | 
೨. (ಆಲಂ) ಸಂಪೂರ್ಣವಾಗಿ ಅಳಿದುಹೋಗು (7) : ನೀನಿಂದಿಟ್‌ದು | 15 
ಮೆಟ್‌ ವವಸರವಲಾ ಜವ್ವನದ ಧುರಭರವು ಸರಿಗಳೆಯದಪಕೀರ್ತಿ ರವಿಶಶಿ 
ಮುರಿದುಬೀಳ್ವನ್ನಬರ (ಕುವ್ಮಾಎ. ೬-೨೧). [ಸರ್ಮಿ ೬ ಕಳೆ) 

ಸರಿಗಾಣ್‌, ಸರಿಕಾಣು (ಕ್ರಿ). ೧. ಸಮವೆಂದು ಭಾವಿಸು ; ಸಮಾನವೆಂದು 
ಪರಿಗಣಿಸು : ಮಲುವಕ್ಕದ ನಾಯಕರನಾಜಿಯೊಳ್ಳಂಡು . . . ಬೆಳ್ಳಕ್ಕಿಯ 
ಪಿಂಡಿಂಗವಂದಿರಂ ಸರಿಗಂಡಂ (ಪಂರಾಮಾ. ೯-೫೮) ; ಫಡಫಡೆಲವೋ ಭೀಮ ಬಣಗುಗ |20 
ಳೊಡನೆ ಸರಿಗಂಡೆನ್ನ ಬಗೆಯದೆ ಕಡುಗುವೈ (ಕುವ್ಮಾದ್ರೋ. ೧೨-೧೬) ; ಪೆಂಡಿರೊಳ್‌ 
ಸರಿಗಂಡೀಕೆಯ ನೀಂ ಬರ್ದುಂಕಿಪುದು (ಶಾಕುಂತ. ೬೫-೫೫). ೨. ಸದೃಶವಾದುದನ್ನು 
ಕಾಣು ; ಸರಿಸಾಟಿಯಾದುದನ್ನು ಕಾಣು : ನಿನ್ನ ರೂಪಿಗೆ ಸಲುವುದೌ ನಳನುನ್ನತದ 
ಸೌಂದರ್ಯ ಜಗದೊಳಗಿನ್ನು ನಾ ಸರಿಗಾಣೆ (ನಳಚ. ೨-೩೭) ; ಭಳಿರೇ ಪುಳಿಂದಂಗೆ 
ಸರಿಗಾಣೆಂ (ಚಿಬಪು. ೫೩-೪೪) ;ನೆಚ್‌ ತನ್ನ ಶುಭ್ರಕೆ ಸರಿಗಾಣೆನೆಂದಾಗ ಪರಿದಾಡುತಿಹಳು |25 | 
ಕಾವೇರಿ (ಕಂನಎ. ೫-೪೨). ೩, ದೃಷ್ಟಿ ಸರಿಯಾಗಿರು : ತನ್ನ ತಾನಜ್‌ದ ಎಚ್ಚಲಾೌಕೆಯಲ್ಲಿ | 
ಅಹುದು ಅಲ್ಲವೆಂಬುದ ಕುಜುಹುದೋಜ್‌ ದಿವರಾತ್ರಿಯಲ್ಲಿ ಉಭಯಕ್ಕೂ ದೃಕ್ಕು 
ಸರಿಗಾಬುದಾಗಿ ಲಕ್ಷವ ಬಿಟ್ಟು ನಿರ್ಲಕ್ಷವ ಕಂಡು ನಿಶ್ಚಯವಾಯಿತ್ತು (ಮೋಳಿಮೂ. 
೧೮೮-೭೧೧). ೪. ಯೋಗ್ಯವೆಂದು ತೋರು ; ಸರಿಯೆನಿಸು : ನಿನಗೆ ಸರಿಗಾಣಂತೆ, 

ನೀನ್‌ ನಿನ್ನ ಒಳ್ಳಿತ್ತನಾರಯ್‌ (ಬದ್ಧಪ್ರ. ೨೦-೪೩೦). ೫. ಒರೆ ಹಚ್ಚಿನೋಡು; |30 

ಪರೀಕ್ಷಿಸು : ನಾರದಮುನೀಶ್ವರನ ವಾಕ್ಕಕ್ಕೆ ಸರಿಗಾಣೆನೆಂದೋರ್ವ ಚರನ ಕರೆದಂ | 
ರತಿಯು ಪರಿಪಾಲಿಸುವ ಪುಟ್ಟನನ್ನು ಕರತರ್ಪುದೆಂದಟ್ಟೆ (ನವಮೋ. ೧೨-೩೧). ಸರಿಕಾಣು: 
೪. ತನ್ನಾತನಿಗೆ ಸರಿಕಂಡದ್ದು ತನಗೂ ಸರಿ (ತೇಮೋಡ. ೭೦)... !ಸರ್ಮಿ 1 ಕಾಣ್‌] 

ಸರಿಗಾದು (ಕ್ರಿ). ಸರಿಸಮನಾಗಿ ಹೋರಾಡು : ಗೆಲ್ದರ್‌ ಸರಿಗಾದಿದರ್‌ ಪಗೆವರೆಂಬೀ 
ವಾರ್ತೆಯಂ ಕೇಳಲಾಗದು (ಪಂರಾಮಾ. ೧೦-೨೨೬). [ಸರ್ಮಿ 3- ಕಾದು! 

ಸರಿಗಾಳೆಗ (ನಾ). ಸರಿಸಮವಾದ ಯುದ್ಧ : ಎಜ್‌ದ ಕರಿಯನನ್ಮನ ಹಸ್ತಿ ಕೊಲೆ | 
ಕೋಪವೇಲ್‌ಯಾ ಗಜದ ಮಸ್ತಕಕೆ ಪಾಜ್‌ ನಿಂದಲ್ಲಿಯವನ ಕೊಂದು ಮಾವಟಿ ತೋಣೌದ 
ಸರಿಗಾಳೆಗವ (ವರ್ಧಚ. ೬-೧೧೨). (ಸರಿ * ಕಾಳೆಗ) 

ಸರಿಗೂಡು (ಕ್ರಿ). ೧. ಚೆನ್ನಾಗಿ ಬೆರೆ, - ಹೊಂದಿಕೊಳ್ಳು : ಕೊನೆವನಿ ಸೂಸೆ ಸಣ್ಣ 
ವನಿ ಕೆಂದಳದೊಳ್‌ ಸರಿಗೂಡೆ . . . ಸುಜ್ಲಿಸುಟ್ಡನೆ ಪಥಿಕಾಳಿ ಪೀರ್ದು ಪಡೆಗುಂ 
ಪರಿತೃಪ್ತಿಗಳಂ ನಿರಂತರಂ (ಸೂಕ್ತಿಸು. ೪-೮೨). ೨. ಚೆನ್ನಾಗಿ ಬೆರಸು, - ಕಲಸು : 
ಬಿಳಿಯ ಸೊಜ್ಜಿಗೆಯ ಹುಡಿ ಬೀಸಿದಕ್ಕಿಯ ಹಿಟ್ಟುಗಳನು ಸೋದಿಸಿಯವಂ ಸರಿಗೂ 
[ಪಾಠಾಂ. ಮಾ)ಡಿ ಬಿಸಿಯುದಕದೊಳು ಕದಡಿ (ಸೂಪಶಾ. ೧-೪೨). [ಸರಿ * ಕೂಡು] 

ಸರಿಗೆ (ನಾ). ೧. ಚಿನ್ನ, ಬೆಳ್ಳಿ ಮುಂತಾದ ಲೋಹಗಳಿಂದ ಮಾಡಿದ 
ತೆಳುವಾದ ತಂತಿ ; ಕಂಬಿ : ಸರಿಗೆಯೊಳ್‌ ಸಮೆದಕ್ಷಮಾಲಿಕೆ ಪೊನ್ನ ಮುಂಜಿ. ... 
ಕರಮೊಡಂಬಡೆ ನೋಟಕರ್ಕಳನಾ ತಪಸ್ವಿ ಮರುಳ್ವಿದಂ (ಪಂಪಭಾ. ೬-೮) ; ಒಂದು 


6 


10 


3s 


40 


೮೩೮೬ 


ಸರಿಗೊಳಿಸು 


ತಂಬೂರಿಯಲ್ಲಿ ಎಳೆದು ಕಟ್ಟಿರುವ ಸರಿಗೆಯನ್ನು ಮಾಟಿದೊಡನೆ ಸ್ವರ ಉಂಟಾಗುವುದಿಲ್ಲವೆ? 

(ಎಜ್ಡಾವಿ. ೨). ೨. ಚಿನ್ನ ಅಥವಾ ಬೆಳ್ಳಿಯ ದಾರ ; ಜರಿ ; ಜರತಾರಿ : ಸರಿಗೆಯ 

ಪಟ್ಟೆಯ ಮಡಿಯನುಟ್ಟು (ಸೌಗೂಧಿ. ೧೯೯-೧೭೬) ;ಸರಿಗೆಪಂಚೆಯನುಟ್ಟು ಬೆರಳಿಗುಂಗುಳವಿಟ್ಟು 

ಸರಿಯವರ ಕೂಡೆ ಬರುವಾಗ (ಹೆಮಪ. ೨೩). ೩. ನೂಲು ; ಎಳೆ ; ದಾರ : 

ಕರಗಿರ್ದಪುವೋ ತರದಿಂದರಗಿನ ಸರಿಗೆಗಳಿವಲ್ಲವಾನೆಯ ನೆತ್ತರ್‌ ಪೊರೆದಿರ್ಪವೊ 

ಸಿಂಹದ ಕೇಸರಂಗಳೆನಲೊಗೆದವರುಣತರಣಿಕರಂಗಳ್‌ (ಕಾದಂಪೂ. ೧೪೦): ಉಂಕಿಯ 

ನಿಗುಚಿ ಸರಿಗೆಯ ಸಮಗೊಳಿಸಿ ಸಮಗಾಲನಿಕ್ಕಿ ಅಣಿಯೊಳು ಏಳ ಮೆಟ್ಟಿದೆ (ದೇದಾವ. 

೪. ಒಂದು ಬಗೆಯ ಕಂಠಾಭರಣ : ಕೊಪ್ಪು ಸರಿಗೆ ದುಸರಂ 
ಮಣಿಮುದ್ರಿಕೆ ತಿಸರಮೆಂಬ ಭೂಷಾನಿಕರಮನಾ ಭೂಷಣಾಂಗತರು ಕುಡುತಿರ್ಕುಂ 

"`` (ಆದಿಪು. ೫-೩೩); ವಾಗ್ದೇವಿಗೆ ಬಿತ್ತರದಿಂದೆ ಸಮೆದ ಮುತ್ತಿನ ಸರಿಗೆಯನನುಕರಿಪುವಲ್ಲೆ, 
ಬಲ್ಲಿಯ ಲಿಖಿತಂ (ಕಣ. ೪. 1072) : ಸರಿಗೆಗೆ ಕೊರಲ್‌ ಕೊರಲ್ಲಂ 
ಸರಿಗೆಯಲಂಕರಿಸೆ ಸರಿಗೆವಂದುದು (ಕಾವ್ಮಾವ. ೬೫೯). ೫. ತೋಳಿಗೆ ಹಾಕಿಕೊಳ್ಳುವ 
ಒಂದು ಬಗೆಯ ಆಭರಣ ; ತೋಳುಬಂದಿ : ಬಳೆ ತುಡಿಗೆಯಾಗಿಯುಂ 
ಸರಿಗೆಯಲ್ಲದಂತೆ (ಧರ್ಮಾಮೃ. ೧೧-೧೮೬);ನಳಿತೋಳ್ಗಳ್‌ ಮುತ್ತಿನ ಸರಿಗೆಯನಾಂತೆಸೆಯೆ 
ಕಾಂತೆ ಬಿಂಕಮನಾಂತಳ್‌ (ಜಗವ. ೧೦-೧೧೬). ೬. ಕಾಲಿನಲ್ಲಿ ಹಾಕಿಕೊಳ್ಳುವ 
ಒಂದು ಬಗೆಯ ಆಭರಣ : ಬಲಕಾಲಿನಲ್ಲಿ ಚಿನ್ನದ ಸರಿಗೆಯಿದ್ದಿತು (ಶ್ರೀರಾಯ. ೨೩೨); 
ಕಿವಿಯಲ್ಲಿಯೂ ಒಂಟಿ ಹೊಳೆಯುತ್ತಿದ್ದವು. ಒಂದು ಕಾಲಿನಲ್ಲಿ ಬೆಳ್ಳಿಯ ಸರಿಗೆಯೂ 
ಇತ್ತು (ಮಲೆಮ. ೧೩೮). (ದೇ. ಗತಮಿ. ಚರಿಕ್ಕೆ; ತುಳು. ಸಲಿಗೆ, ಸರಿಯ. ./ ತೆಲು. ಸರಿಕ, 
ಸರಿಗ, ಸರಿಗೆ./ ಮರಾ. ಸರೀ] 

ಸರಿಗೆಗಂಕಣ (ನಾ). (ಚಿನ್ನದ) ತಂತಿಯಿಂದ ಮಾಡಿದ ಮುಂಗೈಕಡಗ : 
ಮೃಣಾಳನಾಳದೊಳ್‌ ಸಮೆದ ಸರಿಗೆಗಂಕಣಂಗಳುಮಂ (ಪಂಪಭಾ. ೫-೬ ವ). 

(ಸರಿಗೆ + ಕಂಕಣ] 

ಸರಿಗೆದೆಗೆ (ಕ್ರಿ). ಎಳೆಯನ್ನು ತೆಗೆ ; ನೂಲುತೆಗೆ : ಮನದೊಳಗೆ ಕಾಂತಿಯಂ 
ಸರಿಗೆದೆಗೆವಂದದಿಂ ಕೊನೆಮಿಂಚಿನೋಳ್ಕಾಂತಿಲತೆ ಹುಟ್ಟಿದಂದದಿಂ (ವೀರರ. ಹ. 
೪೮೩-೨೨) ; ಹದಂಬೆತ್ತ ಕತ್ತುರಿಯನೆ ಸರಿಗೆದೆಗೆದಂತೆಸೆವ ಕೇಶಪಾಶದ ಪರಿಮಳದಿನವಂ 
ಪೊರೆದಪನೆಂಬಂತೆ . . : ತೋರದುಟುಂಬಿನೊಳ್‌ ತುಜುಂಬಿ (ಪಾರ್ಶ್ವಪು. ೧೨-೬ ವ); 
ಮಂಜುಲನೇತ್ರವಟ್ಟೆಯ ಸೀಳಿದಂತಪರಂಜಿ ಸರಿಗೆದೆಗೆದಂತೆ ಕಂಜದ ಕಂಪನುಂಡೇಳ್ವ 
ತುಂಬಿಯ ಗಾನರಂಜನೆಯೆನೆ ರಾಗಿಸಿದರು (ಭರಚ. ೧೩-೨೭). [ಸರಿಗೆ + ತೆಗೆ 

ಸರಿಗೆಯ್‌ (ಕ್ರಿ). ಸರಿಗೊಳಿಸು ; ಸರಿಪಡಿಸು : ತಂದು ಕೋವಿಯ ತುಂಬಿ 
ಸರಿಗೆಯ್ದನೆಲ್ಲಂ (ಕಾಲೂರ. ೮೪-೧೬೦). `[ಸರ್ಮಿ * ಕೆಯ್‌ ] 

ಸರಿಗೆವಳ್ಳ (ನಾ). (7) ೬ ಪೃಥುವಿಯೇ ಕಳನಾಗೆ ಸಮುದ್ರಮೇ ನೀರ್ಗ್ಗಾಡಿಗೆಯಾಗೆ 
ಜವಗೆ ಸರಿಗೆವಳ್ಳನಾಗೆ ಆದಿತ್ಮದ ಬಲಮೇ ಮಾಬಲಮಾಗೆ (ಎಕ. ೫. ಕೋಲಾರ. ೧೭೦-೧೩; 
1180). 1?) 

ಸರಿಗೆವಾಳ (ನಾ). ಸುವರ್ಣಸೂತ್ರವುಳ್ಳವನು (7) : ವಿಚಿತ್ರಚೈತ್ರರಥದುನ್ನತಿಯಂ 
ಸಮಕಟ್ಟಿಕೊಂಡು ಸಾಧಿಸುವತಿದಕ್ಕಣಂ ಸರಿಗೆವಾಳಮೆನಿಪ್ಪ ನೆಗರ್ತೆ ಕೂಡೆ ಮಾಡಿಸಿದನ 
ದೊಂದ್ದುನಂದನಮನಾ ನೃಪನಂದನನೊಂದಿದಟ್ಕಲೌಂ (ವರ್ಥಮಾ. ೨-೧೩). 

ಹಂಗೆ 4 - ವಾಳ್ಮ (ಆ -ವಳ)] 

ಸರಿಗೆಳತಿ (ನಾ). ಸಮಪ್ರಾಯದ ಗೆಳತಿ ; ಓರಗೆಯವಳು : ಹರೆಯದ ಗಂಡನು 
ಸರದಾರನಾಗಿ ಹೋಗುತ್ತಿರುವ ಠೀವಿಯನ್ನು ನೋಡಿ ತನ್ನ ಸರಿಗೆಳತಿಯರಿಗೆ ಅವನನ್ನು 
ತೋರಿಸಿ ಹೆಮ್ಮೆಪಡುತ್ತ ನಡುಯೌವನದ ಮಡದಿಯರು ನಿಂತಿದ್ದರು (ಚದೇವ. ೧೭೩). 

[ಸರಿ + ಗೆಳತಿ] 

ಸರಿಗೊಳ್‌ (ಕ್ರಿ). ಅಳವಡು ; ಹೊಂದಿಕೆಯಾಗು : ಪಾವಿನ ಪೆಡೆಯಂತೆ ಸರಿಗೊಂಡ 
ಜಡೆಯುಂ . . . ಕೆಂದಾವರೆಯಂತೆ ಬಣ್ಣಮೊಂದಿದಡಿಯುಂ ಒಂದಲಮೇಲೊಂದ 
ಲ್ಕಜಮಂ ಪುಟ್ಟಿಪುವು (ಅದ್ಭುತ. ೪-೧೩). [ಸರ್ಮಿ *- ಕೊಳ್‌) 


೭೦-೧೪೭). 


೮-೩೧ ; 


«| ಸರಿಗೊಳಿಸು (ಕ್ರಿ). ೧. ಸರಿಪಡಿಸು ; ನೇರ್ಪಡಿಸು : ರಕ್ತದಲ್ಲಿ ಕಬ್ಬಿಣದ ಧಾತು 


ಕಡಿಮೆಯಾದರೆ ಅದನ್ನು ಸರಿಗೊಳಿಸಲು ಜರದಾಲುಹಣ್ಣು ಉತ್ತಮ (ಈಡುಸೌ. ೬೦). 


ಸರಿಜೀರು 


೨. ಅಣಿಗೊಳಿಸು `; ಸಂವರಿಸು : ಸಾಯಕವ ಸರಿಗೊಳಿಸಿದರು ವಜ್ರಾಯುಧನ 
ಮೊಮ್ಮನ ರಥವ ನಿರ್ದಾಯದಲಿ ಮುತ್ತಿದರು ಕುರುಸೇನಾಮಹಾರಥರು 
(ಕುವ್ಕಾದ್ರೋ. ೫-೨೪). [ಸರಿಗೊಳ್‌ 4 - ಇಸು) 

ಸರಿಜೀರು (ನಾ). [ಸಂಗೀತ] ಶುದ್ಧವಾದ ಶ್ರುತಿ : ತಂತಂತಿಯಾಗಿ ಸರಿಜೀರು 
ಹಿಡಿದಿಹುದು ನಿಮ್ಮ ಜೀವತಂತು (ಹೃದಸ. ೭೩-೧ಕ್‌). (ಸರಿ + ಜೀರ್ಬು] 5 

ಸರಿಜೋಡಿ (ನಾ). ಸರಿಸಮಾನ : ತಮ್ಮಸರಿಜೋಡಿ ಕೂಡುವ ಯೋಗ್ಯತೆ ಇಲ್ಲ 
ದವನು (ಮನೆಬೆ. ೧೦೪). (ಸರಿ, + ಜೊಡಿ] 

ಸರಿತ, (ನಾ). ೧. ಸಮತಳ ; ಸಮತಟ್ಟು : ಅರಳಿಯ ಅಣೆಯೆಮ್ಬುದು ಅನಾದಿಕಾಲ | 
ತೊಡಗಿ ಒಡದು ನೆಲಸರಿತವಾಗಿ ಹಾಳಾಗಿಯಿದ ಸಮ್ಮನ್ನ . . . ಕೆಚೆಯಾಗಿ ಕಟಿಸ | 
(ಎಕ. ಸ. ಮುಳಬಾ. ೩-೫ ;1417) ;ಧೂಳ್ಲೋಂಟೆಯಂ ಕೊಂಡು ನೆಲಸರಿತಮಂಮಾಡುತಿರಲು | 10 

- (ಚೆಬಪು ೪೮-೮). ೨. ಸನಿಹ ; ಸಮಾಪ : ಸರಿತದಲು ದಾರಿಯಲು ನಟ್ಟ ಕಲ್ಲು 
(ಎಕ. 11, ತೀರ್ಥಹ. ೧೭೬-೨೬ ; 1415) ; ದೇವಾಲ್ಕದ ಮೂಡಲ ಬಾಗಿಲ ಸರಿತಕ್ಕೆ .. . 
[ತೆಂಕಣ ಮಡಿಲ ಸರಿತದಿಂದ ಬಡಗಣ ಅಗಳನೂ ಪಡುವ ಕೇರ್ಮಿ ಹಲರು 
ತುಂಬಿಸಿಕೊಡುವರು (ಸೌಇಇ. 1%-, ೪೫೭-೩೬ ; 1455) ; ಸರಿತದೊಳಿದ್ದ ಕಟಕದತ್ತ 
ನೋಡುತೆಲ್ಲರು ನುಡಿವುತ ಬರುತಿಹರು (ಭರಚೆ. ೪೫-೪೩). ೩. ನೀಳ ; ನೇರ: 
ಗುರುಹಂಸನಾಥಾಯ ಸ್ವಾಹಾಯೆಂದನು ಕೂಡೆ ಸರಿತವಾಗಿದ್ದುದಾ ಬೆರಳು 
(ಭರಚ. ೪೯-೧೨೮). (ಸಂ, + - ತೃ./ತುಳು. ಸರುತ, ಸರೂತ ಎ ನೇರವಾದ] 

ಸರಿತ್ಮ (ನಾ). ಚುರುಕು ;ವೇಗ : ಸರಿತ ಮಾಡಿದನು ತಾನೇಆೌದ ಮರುತಮಾವೆರಳೆಯ 
ನಗುತ ಸಾಗಿದುದು (ಭರಚೆ. ೪೯-೨೪); ಅವನೀಶ ನೂಂಕಿದ ಸರಿತದೊಳಲ್ಪದೂರವ ಸಾಗಿ 
ನಿಂದಿತಾ ಚಕ್ರ (ಭರಚ. ೫೧-೧೧೪). [ಆ ಪ್ರಾ. ಸರತ್ತಿ] 

ಸರಿತರ್‌ (ಕ್ರಿ). ಸರಿಯೆಂದು ಒಪ್ಪಿಕೊಳ್ಳು, - ಸ್ವೀಕರಿಸು : ಈ ಕಾರ್ಯಾರ್ಥದಿರವ 
ಬಿನ್ನವಿಸಿದೆಂ ಚಿತ್ತಕ್ಕೆ ಸರಿತಂದುಕೊಳ್ಳಿಂ (ಚಿಬಪು. ೭-೨೩). ([ಸರ್ಕಿ *- ತರ್‌) 

ಸರಿತುಪತಿ (ನಾ). ನದಿಗಳ ಒಡೆಯ ; ಸಮುದ್ರ : ಆ ಹರಿಯ ಮೈದುನ... 
ಸರಿತುಪತಿತಡಿವಿಡಿದು ಗೋವೆಯ ಪರಿಹರಿಸಿ ಬರಲಾಯ್ತು ಮೇಘದ ವರಸಮೂಹದ 
ಮೇಳವನು ನೋಡುತ್ತ ನಡೆತಂದ (ಸಂಭಪ. ೩೬-೪೦). [ಆ ಸಂ. ಸರಿತ್ಪತಿ] 

ಸರಿತೂಕ "ಸರಿದೂಕ' ನೋ. 

ಸರಿತೂಗಿಸು "ಸರಿದೂಗಿಸು' ನೋ. 

ಸರಿತೂಗು "ಸರಿದೂಗು' ನೋ. 

ಸರಿತ್ಕುಲ (ನಾ). ನದಿಗಳ ಸಮೂಹ : ಅಚ್ಚು ಮಹಾಸಮುದ್ರವೆ ಆಯ್ತು ಗಾಲಿಗೆ | 
ಬೇಲ್‌ ತರಲೇಕೆ ಆ ಸಸಿಯ ಸೂರಿಯನ ಮಂಡಲವೈಸಲೇ ಗಂಗಾದಿ ಸಕಲ |30 
ಮಹಾಸರಿತ್ಕುಲವಾಯ್ತು ಚಮರಗ್ರಾಹಿಣಿಯರಲ್ಲಿ (ಕುವ್ಕಾಕ. ೭-೩). ಸಂ.) | 

ಸರಿತೃತಿ (ನಾ). ನದಿಗಳ ಒಡೆಯ ; ಕಡಲು ; ಸಮುದ್ರ : ಆಯತ್ತತರಿತ್ಪತಿ 
ಮಹಿಮೆಗಂ ಏಕೀಕೃತಧರಾಧಿಪಾಭಿರಾಮತೆಗಂ . . . ತಾನೊರ್ವನೆ ನಿರುಪಮ 
ಜನ್ಮಭೂಮಿಯಾಗಿ (ಶಾಂತಿಪು. ೩-೪೯ ವ) ; ಶ್ರೀಪತಿಗೆ ಸೊಬಗಂ . . . ಸರಿತ್ರ 
[ಪಾಠಾಂ. ಸರಸ್ಸ , ಶರಧಿಪ]ತಿಗೆ ಗಂಭೀರತೆಯನು ಸ್ವಾಹಾಪತಿಗೆ ತೇಜಮಂ ಕೊಟ್ಟ 
ಗುರುಮೂರ್ತಿ ಪಂಪಾಪತಿ ವಿರೂಪಾಕ್ಸನೆಮಗಿಷ್ಟಸಿದ್ದಿಯಂ ಮಾಳ್ಕೆ (ಹಚಕಾ. ೧-೧). | 

[ಸಂ.) 

ಸರಿತ್ಸುತ (ನಾ). ಗಂಗೆಯ ಮಗ ; ಭೀಷ್ಮ : ಬಂಡಣದೊಳೆನ್ನನೋಡಿಸಿಕೊಂಡುಯ್ದಂ 

ನಿನ್ನನಾ ಸರಿತ್ಸುತಂ (ಪಂಪಭಾ. ೧-೭೬). [ಸಂ.) 


ದ 
ಆ 


20 


25 


35 


೮೩೮೭ 


ಸರಿದೊರೆ (ನಾ). ೧. ಸರಿಜೋಡಿ 


ಸರಿನೇಣು 


ಸರಿದಲೆ (ನಾ). ತಲೆಗೆ ಸರಿಯಾಗಿ ಹೊಂದಿಕೊಳ್ಳುವಂತಹುದು : ಆರದಲೆಯು 
ಮೂಡೆಲೊಳು ಹೊಟ್‌ೌದಲೆಯು ಬಡಗಲೊಳು ಸರಿದಲೆಯುದ್ದ ಪಡುವಲೊಳು ತೆಂಕಲಲಿ 
ಬಲ್‌ದಲೆಯಲಿಹರು (ಸರ್ವಜ್ಞ. ೧೬೧೬). [ಸರ್ಮಿ 3- ತಲೆ) 

ಸರಿದೂಕ, ಸರಿತೂಕ (ನಾ). ೧. ಸಮದರ್ಜೆ ; ಸಮಾನವಾದ ಯೋಗ್ಯತೆ : 
ಅವರು ಅರಿಕೇಸರಿಯ ಸರಿದೂಕದವರಲ್ಲವೆಂಬುದು ತಾನಾಗಿ ತಿಳಿದುಬರುತ್ತಿದೆ 
(ನಾಡೋಜ. ಸರಿತೂಕ : ೧. ಶ್ರಿದಶರಿಗೆ ಸರಿತೂಕ ಸಾಮರ್ಥದಲಿ 
(ಕುವ್ಮಾಸ. ೮-೧೫) ; ಹುಡುಗ .. . ಈಗಲೇ ಪ್ರಸಿದ್ಧ ಅರ್ಥಧಾರಿಗಳಾದ ನಾರಾಯಣ 
ಶಾಸ್ತ್ರಿಗಳ ಸರಿತೂಕಕ್ಕೆ ಬರುತ್ತಾ ಇದ್ದಾನೆ (ತ್ಮಾಗವು. ೫). ೨. ಸಮವಾದ ತೂಕ, - 
ಭಾರ : ಶ್ರೀಕೃಷ್ಣನ ಸರಿತೂಕ ಬಂಗಾರ ಕೊಡುವುದಾಗಿ ಹೇಳಿ (ಕರ್ನಾಕ. ೨೮೮). 

(ಸರಿ 4 ತೂಕ) 


೩೫). 


ಸರಿದೂಗಿಸು, ಸರಿತೂಗಿಸು (ಕ್ರಿ). ೧. ಸಮತೋಲವಾಗಿಡು ; ಸಮತೂಕ 


ವಾಗಿಡು : ಕೀಟಗಳು . . . ಮೂರುಕಾಲುಗಳ ಮೇಲೆ ಶರೀರವನ್ನು ಸರಿದೂಗಿಸಿ 
ನಡೆಯುತ್ತವೆ (ಕೀಟಜೆ. ೧೬). ೨. ಕಡಮೆಯಾದುದನ್ನು ಭರ್ತಿಮಾಡು; 
ಸಮಗೊಳಿಸು : ಕೊನೆಯ ಅಕ್ಷರಗಳನ್ನು ಎಳೆದು ಹೇಳುವುದಕ್ಕಿಂತ ಅವುಗಳ ಮುಂದೆ 
ಸ್ವಲ್ಪ ಮೌನವನ್ನು ತಂದು ೫ ಮಾತ್ರೆಯ ಕಾಲಕ್ಕೆ ಸರಿದೂಗಿಸುವುದೇ ಉತ್ತಮ 
(ಸಮಾಲೋ. ೨೧೪). ಸರಿತೂಗಿಸು : ೩, ಸರಿಯಾಗಿ ಹೊಂದಿಸು ; ನಿಬಾಯಿಸು : 
ಆ ವೆಚ್ಚವನ್ನು ಸರಿತೂಗಿಸುವಷ್ಟು ಆಸ್ತಿ ಅವಳ ಬಳಿ ಇಲ್ಲದಿದ್ದ ಪಕ್ಷಕ್ಕೆ, ಅದನ್ನೆಲ್ಲ 
ಸರಕಾರದ ಲೆಕ್ಕಕ್ಕೆ ವರ್ಗಾಯಿಸತಕ್ಕದ್ದು (ಪುನರು. ೧೧೧). [ಸರಿದೂಗು + - ಇಸು] 


ಸರಿದೂಗು, ಸರಿತೂಗು (ಕ್ರಿ). ೧. ಸಮಾನವೆಂದು ಭಾವಿಸು : ಎಲವೊ 


ಕರ್ಣದುರಾತ್ಮ ನಿನ್ನೊಡನೆ ನರನ ಸರಿದೂಗುವರೆ (ಕುವ್ಮಾಕ. ೯-೨೫). ೨. ಸರಿಯಾಗಿ 
ಹೊಂದು ; ಅಳವಡು : ನಮ್ಮ ನಮ್ಮ ಜಮ-ಖರ್ಚಿನ ಪುಸ್ತಕದಲ್ಲಿ ಲೆಕ್ಕಾಚಾರ 
ಸರಿದೂಗಿರುತ್ತದೆ! (ವೀರಯೋ. ೫೭). ಸರಿತೂಗು : ೩. ಸಮಾನವಾಗು ; 
ಸಾಟಿಯಾಗು : ಏನು ಮಾಡಿದರೂ ಅವರು ಭೀಮಸೇನನೊಡನೆ ಸರಿತೂಗಲಾರದೆ 
ಹೋದರು (ವಚಭಾ. ೧೬) ; ದಟ್ಟವಾದ ಕಾಡಾದರೂ . . . ನಾವು ಹಿಂದಿನ ದಿನ ಹೊಕ್ಕಿದ್ದ 
ಕಾಡಿಗೆ ಸರಿತೂಗುವುದಲ್ಲ (ಹಸುಹೊ. ೧೯೮). [ಸರಿ * ತೂಗು, (ಆ ತೂಂಕ್ಕು)) 


ಸರಿದೆ (ನಾ). ಪ್ರವಾಹ (?) : ಕೊಟಗೆ ನೀರುಸರಿದೆಯಲೂ (ಸೌಇಎ. ೧೯೩೪. ಪುಂಗನೂರು. 


೧೮೦೬-೧೮ ; 1419). [ಆ ಸಂ. ಸರಿತ್‌?) 

; ಸರಿಸಮಾನ : ಅರಿಕೇಸರಿಯೆನೆ 
ನೆಗಟ್ಟುಮರಾತಿಯ ಸರಿದೊರೆಗಂ ಬಂದೆನಪ್ಪೊಡಾಗಳ್‌ ನಗಿರೇ (ಪಂಪಭಾ. ೧೨-೧೩೨) ; 
ಭೂವಳಯದೊಳದಟರೊಳರೆ ಸರಿದೊರೆಗೆ ವರಲ್‌ (ನೇಮಿಪ. ೧೧-೧೧೯) ; ಅದಾವ 
ಯಷಿ ಧರ್ಮಜಗೆ ಸರಿದೊರೆ (ಕುವ್ಮಾಅ. ಓರಿಇ. ೩-೧೪). ೨. ಸಮಾನವಾದ ವ್ಯಕ್ತಿ ; 
ಸರಿಕ: ಧರೆಯೊಳಾತನ ಮಾತೇಕೆಂದು ನಮ್ಮನು ಸರಿದೊರೆ ನಗುವಂತಾಯ್ತು 


(ಕಂನವಿ. ೧೭-೬೭). [ಸರ್ಮಿ + ದೊರೆ] 


ಸರಿದೊರೆಯ (ನಾ). ಎ ಸರಿದೊರೆ ೨ : ಎನ್ನ ಸರಿದೊರೆಯನೊಡನೆ ಸಮಸಲ್ಪ 


ಮದುವೆಯೆನೆ ಸಲ್ಲದಂಜಿಕೆಪಟ್ಟು ಸೆಡೆಯೆ ನಾನೆ (ಬದ್ಧಪ್ರ. ೪೭-೧೦೩೨). 
(ಸರಿ * ದೊರೆಯ] 


ಸರಿದೋರು (ಕ್ರಿ). ಸರಿಯೆನಿಸು ; ಯೋಗ್ಯವೆಂದು ತೋರು : ಜಾನಕಮ್ಮನಿಗೆ 


ತಂದೆ ಮಗನ ಅಪೇಕ್ಷೆ ಸರಿದೋರೆಲಿಲ್ಲ (ದೂಬೆಟ್ಟ. ೨೪). 
(ಸರಿ ತೋರು (ಆ ತೋಟು)] 


ಸರಿದಟ್ಟ (ನಾ). ಸಮಾನವಾದ ದಪ್ಪ, - ಮಂದ : ಆ ನುಣ್ಣನೆಯ ಹಿಟ್ಟನಂಗಯ್ಯ | 40 | ಸರಿದ್ವರ (ನಾ). ಇ ಸರಿತ್ಪತಿ : ಸರಿದ್ವರನಂತೆ ರತ್ನಾಕರಂ ದಿವಾಕರನಂತೆ ನಿರ್ದೋಷಂ 
ಸರಿದಟ್ಟದೊಳು ತಣ್ಣಿಲ್‌ದು ಮಡಗಿಯೆಮ್ಮೆಯ ಬೆಣ್ಣೆಯಂ ಕಾಸಿ ಬೇಯಿಸೆ ಸಮುದ್ರ [ಕ ಎಂದು ಧರ್ಮಜನ ಧರೆ ಪೊಗಳುತಿರೆ (ಜೈಮಿಭಾ. ೨-೧೩). (ಸಂ. ಸರಿದ್ದರಾ] 
ಫೇನ (ಸೂಪಶಾ. ೧-೨೩). [ಸರ್ಮಿ * ದಟ್ಟ! ಹು (ನಾ). ಚಿನ್ನದ ಸೂತ್ರ, - ಎಳೆ : ದೃಢಭಾವವೇ ತಕ್ಕವೆಡೆಗುಡದೆ 
ಸರಿದಧಿಪತಿ (ನಾ). ಎ ಸರಿತ್ಪತಿ : ಸರಿದಧಿಪತಿಯಂ -ದೋಷಾಕರನಂತರ್ಮಲಿನ | ಬಲಿತವನ ನಡೆನುಡಿಯ ಬಗೆದ ಸರಿನೂಲಿನಂತೆ ಮೃಡನೊಳು ತೊಡಂಕಿ ಬಿಡದಡರ್ದುದು 
ನಾಗಿಯುಂ ಪೆರ್ಚಿಸುಗುಂ (ಕವರಾ. ೩-೩೫) ; ಸರಿದಧಿಪತಿ ಮೊಟಕಾಲ್ವರಮುರಂಬರಂ 1 (ಸಾನಂಚ. ೧-೬೯). [ಸರ್ಮಿ + ನೂಲು (< ನೂಲ್ಮ್‌)। 
ಮೇರು ಮುಯ್ಬುವರೆಗಮಚಾಂಡಂ ಬರೆ ತಲೆಯ ನೆಲೆಗೆ ಲೋಕಾಂತರಮೆಡೆಯಿಲ್ಲೆನಿಸೆ | 45 | ಸರಿನೇಣು (ನಾ). (ಎಳೆದರೆ ಬಿಗಿದುಕೊಳ್ಳುವ) ಸರಗಂಟಿರುವ ಹಗ್ಗ ; 
ಪೆರ್ಚಿದಂ ದನುತನಯಂ (ಪಂಪಭಾ. ೧೨-೧೧). (ಸಂ.] | ಸರಿಗುಣಿಕೆಯ ಹಗ್ಗ : ಉಗಿವ ಸರಿನೇಣುಗಳ ಕೈಗುಂಡುಗಳ ಕವಣಿಯ ಲೌಡಿ 


ಸರಿನೋಡು “ಸರಲ ಸರಿರಾತ್ರಿ 


ಕರವಾಳುಗಳ ಜೋಡಿಸಿ ಜೋದರಡರಿದರಂದು ಬೊಬ್ಬಿಟ್‌ದು (ಕುವ್ಮಾದ್ರೋ. ೩-೫). ಸರಿಮಳೆ "ಸರಿವಲ್‌' ನೋ. 
ಸರಿ, + ನೇಣು (ಆ ನೇಣ್‌,)1 ಸರಿಮಳೆಗಲ್‌ "ಸರಿವಳೆಗಜ್‌' ನೋ. 
ಸರಿನೋಡು (ಕ್ರಿ). ೧. ಪರೀಕ್ಷಿಸಿ ನೋಡು ; ಒರೆಹಚ್ಚಿ ನೋಡು : ಅಮರ್ದಿ ಸರಿಮಾತು (ನಾ). ನೇರವಾದ ಮಾತು * ಅಳಿಯದೂರೊಳಗೆ ಇರ ಹೊಲ್ಲ 


ನಿದನಿದಟ್‌ನಿದನೆಲೆಯಮರರೆ ಸರಿನೋಳ್ಳುದು (ರಾಜಶೇ ೨-೪೮). ೨. ಮೇಲ್ವಿಚಾರಣೆ ದೊರೆಗಳಿಗೆ ಸರಮಾತು ಹೊಲ್ಲ (ಸರ್ವಜ್ಞ. ೭೨೩). (ಸರಿ * ಮಾತು) 

ಮಾಡು ; ಪರಿಶೀಲಿಸು : (8. (ಸರಿ * ನೋಡು। $ |ಸರಿಮಿಗಿಲ್‌, ಸರಿಮಿಗಿಲು (ನಾ). ೧. ಒಂದು ವಸ್ತುವಿಗಿಂತ ಮತ್ತೊಂದು 
ಸರಿನ್ನಾಥ (ನಾ). ೧. ಎ ಸರಿತ್ಪತಿ : ಅಕೃತ್ರಿಮಚೈತ್ಯಾಲಯಂಗಳನಖಿಲಜಗತ್ಪಾವನ ವಸ್ತು ಅಥವಾ ಒಬ್ಬ ವ್ಯಕ್ತಿಗಿಂತ ಮತ್ತೊಬ್ಬನು ಮೇಲಾಗಿರುವುದು : 

ಸರಸ್ಸರಸೀಸರಿನ್ನಾಥತೀರ್ಥಜಲಂಗಳಿಂದಂ . . . ಅರ್ಚಿಸಿ (ಆದಿಪು. ೨-೩೨ ವ). ನಾನಾವಿಧಾನದಲೊದಗಿ ಸರಿಮಿಗಿಲೆನಿಸಿದನು ಭೀಷ್ಮ (ಕುವ್ಮಾಭೀ. ೯-೪೫) ; ಆರು 

೨. ವರುಣ: ಅಮರನಾಥ ಮಹಿಷನಾಥ ಸರಿನ್ನಾಥ ಧನನಾಥಸನಾಥಮಪ್ಪ ಹೀನೋತ್ತಮರು ಸರಿಮಿಗಿಲಾರು ಸತ್ವದೊಳು (ತೊರರಾ. ೧-೧೩-೧೪) ; ಚಳಚಳಿಕೆಯಿಂದೆ 


ದಿಕ್ಟಾಲರ ಕೇಳೀಪ್ರಾಸಾದಂಗಳಿಂದಂ (ಅಜಿಪು. 2-೨೦ ವ). [ಸಂ.) ಸೆಲೆಸಂದು  ಕಾದಿದರೊಮ್ಮೆ ಸಾತ್ಮಕಿ ಸುಧನ್ವರೋರೊರ್ವರ್ಗೆ ಸರಿಮಿಗಿಲೆನೆ 
ಸರಿಪಡಿಸು (ಕ್ರಿ). ತಿದ್ದು ; ನೇರ್ಪಡಿಸು : ಈ ನ್ಯೂನತೆಯನ್ನು | (ಚೈಮಿಭಾ. ೧೨-೪೮). ಸರಿಮಿಗಿಲು : ೧. ಜಗದೊಳಪಾಂಸುಲೆಯರ ಚರಿತಕೆ ಸರಿಮಿಗಿಲಿಲ್ಲ 
| 
| 
| 


ಊಟಮಾಡುವವರೇ ಇಕ್ಕಿಕೊಳ್ಳುವುದು ಒಳ್ಳೆಯ ದಾರಿ (ಅಡುಸೌ. ೧೨೦) ; ತಪ್ಪನ್ನು | ಮಿಕ್ಕ ಧರ್ಮದೊಳು (ಹದಿಒ. ೨-೨೦). ೨. ಅತಿಶಯ ; ಹೆಚ್ಚುಗಾರಿಕೆ : ರತಿಗಲಗಣಸು 
ಸರಿಪಡಿಸುವುದಕ್ಕಾಗಿ ನಾನು ಹಿಂದಿನದೆಲ್ಲ ನೆನಸಿಕೊಳ್ಳುತ್ತಿದ್ದೇನೆ (ಪುನರು. ೧೯೬)... | ರಂಭೆಗ ಸರಿಮಿಗಿಲು ಭಾರತಿಗೆಕ್ಕೆತಕ್ಕೆ ಸುರಪನ ಸತಿಗೆ ಹೊಯ್ಯಯ್ಕೆನಲಾ ಸುರುತಾಳನ 
ಸರಿ 4 ಪಡು 4 - ಇಸು] | ಸುತೆ ಮೆಚ್‌ದಳು ಚೆಲ್ಟಿನಿಂದ (ಕುರಾನಾಂ. ೧-೩೭). [ಸರಿ 5: ಮಿಗಿಲ್‌! 
ಸರಿಪಾಲು (ನಾ). ಸಮವಾದ ಭಾಗ : ಅಲ್‌ತಂಗೆ ಅಜುವತ್ತು ಮಲ್‌ತಂಗೆ ಮೂವತ್ತು! |ಸರಿಮಿಗಿಲು "ಸರಿಮಿಗಿಲ್‌' ನೋ. 
ಬರೆವಂಗೆ ರಾಜ್ಕ ಸರಿಪಾಲು (ಸರ್ವಜ್ಞ. ೯೮೫) ; ಇಬ್ಬರಿಗೂ ತೆನೆಯಲ್ಲಿ ಸರಿಪಾಲು | 15 | ಸರಿಯಾಳು (ನಾ). ಸಮಾನಯೋಗ್ಯತೆಯುಳ್ಳ ವೀರ ; ಸರಿಬಂಟ : ಆಳುತನದ 
ಬರಬೇಕಲ್ಲವೆ? (ಕಪಪ. ೨-೫೪). . [ಸರ್ಮಿ 4 ಪಾಲ್ಮು (೬ ಪಾಲ್‌)! | ದೊತಾರತನ ಸರಿಯಾಳಿನಲಿ ಸೆಣಸಾಬೊಡೊಳ್ಳಿತು (ಕುವ್ಮಾದ್ರೋ. ೧-೫೬). 
ಸರಿಬರ್‌ `"ಸರಿವರ್‌' ನೋ. [ಸರ್ಮಿ 3- ಆಳ್ಕು (ಆ ಆಳ್ಕ್‌)] 
ಸರಿಬರಿ, ಸರಿವರಿ (ನಾ). ಸಮಾನ ; ಸರಿಜೋಡಿ : ಮಹಾಹವವೀಗ ಸರಿಬರಿ | ಸಂಯಿಕ್ಕು (ಕ್ರಿ). ಸಮಾನವೆಂದು ಪರಿಗಣಿಸು ;ಸರಿಗಟ್ಟು :ಲೆಕ್ಕಿಸಲು ಗಂಗಾಂಬಿಕೆಯ 
ಯಾಯ್ತು ಬಂದುದು ವಾಸಿಯೆಂದಿರೆಲೆ (ಕುನ್ಮಾಕ. ೨೨-೪೨) ; ಒಂದೆರಡಾಟವ ರಾಯ ವಸ್ತ್ರಕ್ಕೆ ಮೇಣಾವಂಬನಂ ಸರಿಯಿಕ್ಕಬಾರದು ಮೂಜಗದೊಳು (ಬಸಪು ೧೧-೨೨). 
ಗೆಲಿದ ಮತ್ತೊಂದಾಟ ಸರಿಬರಿಯಾಯ್ತು (ನಾಗಕು. ೯-೧೦೮) ; ತಗುಳುಮಗುಳಾಗಿ ತಾಗು | 20 (ಸರ್ಮಿ 4 ಇಕ್ಕು] 
ವರೊಮ್ಮೆ ಸರಿಬರಿಯೊಳು ತಿದ್ದಿ ತುಡುಕುವರೊಮ್ಮೆ (ಜೈಮಿಭಾ. ೨೨-೨೯). ಸರಿವರಿ : | |ಸರಿಯಿಡು (ಕ್ರಿ). ಎ ಸರಿಯಿಕ್ಕು : ಧರೆಯೊಳಿಂತಪನ್ನದಾತರ ಸರಿಯಿಡುವರಾರಯ್ಕ 
ಹರಿಣಾಕ್ಷಿ ಕೇಳಾ ಮಗಳ ಯೋಗಕ್ಷೇಮವು ಸರಿವರಿಯಾಗಿಹುದು (ಜನರಾ. ೮-೯೬). | (ತುಂ. [ಸರಿ 3 ಇಡು! 
(< ಪ್ರಾ. ಸರಿಭರೀ। | ಸರಿಯಿದಿರು (ನಾ). ಸಮಾನವಾದ ಪ್ರತಿಶಕ್ತಿ ; ಸರಿಜೋಡಿಯಾದ ವಿರೋಧಿ: 
'ಸರಿಬರು "ಸರಿವರ್‌' ನೋ. | ಹೊಗೆಯ ಹೊಯ್ಲಿನ ಚಂಡತರದೈನಕ್ಕೆ ಸರಿಯಿದಿರಿಲ್ಲವೆಂದೆನಲು . . . ಉದ್ದಂಡ ಭೂತ 
ಸರಿಬಿತ್ತರಿ (ನಾ). ಮಲ್ಲಯುದ್ಧದ ಒಂದು ಪಟ್ಟು, -ವರಸೆ : ಭುಜದಂಡಗಳಿಂದ ವಿಪಿನಕೆ ನಡೆದುದು ಪಾಂಚವಾಶ್ರಮಕೆ (ಕುವ್ಮಾಅ. ಓರೀಇ. ೨೫-೧೯). 
ಒಬ್ಬರಿಗೊಬ್ಬರು ಸುತ್ತಿಕೊಂಡು ಸರಿಬಿತ್ತರಿಗಳಿಗೆ ಹೊಕ್ಕು ಮತ್ಸರದಿಂದ ಭೂಮಿಯಲ್ಲಿ | [ಸರ್ಮಿ *- ಇದಿರು (ಆ ಇದಿರ್‌)) 
ಕೆಡಹಿಸಿ (ಕೃವಾಸ. ೩೯). 14 ತೆಲು. ಸರಿಬಿತ್ತರಮು] ; [ಸರಿಯಿಸು, ಜರಿಯಿಸು, ಜರಿಸು, ಸರಿಸು (ಕ್ರಿ). ೧. ಜರುಗಿಸು ; ಸರಿಯುವಂತೆ 
ಸರಿಬೀಳು (ಕ್ರಿ). ೧. ಯೋಗ್ಯವಾಗು ; ಉಚಿತವಾಗು : (8). ೨. ಏಕಕಾಲದಲ್ಲಿ ಮಾಡು ; ಕದಲಿಸು : ಹಿಂಭಾಗಕ್ಕೆ ಕೋಲನ್ನು ಸರಿಯಿಸಿದರೆ ಭೂತಕಾಲದೆಡೆಗೆ 
ನಡೆ,- ಸಂಭವಿಸು : 6). ೩. ಒಪ್ಪಿಗೆಯಾಗು ; ಸರಿಯೆಂದು ತೋರು : ಅವರ ತೆರಳುವುದು (ಈಲಯಾ. ೧೧). ಜರಿಯಿಸು : ೨. ಕುಸಿಯುವಂತೆ ಮಾಡು ;ಕೆಡಹು: 
ಕಾಲದ ನಡತೆಗಳೆಲ್ಲ ಈಗ ನಮಗೆ ಸರಿಬೀಳವು (ಮುಂಬಯಿ. ೪-೧೯೦); ಪದ್ದಕ್ಕನನ್ನು |30| ನೆಲಗನ್ನದಿಂ ಸಿಲವಕ್ಕೆ ಲಕ್ಕೆತೆಅದಿಂ ಕಾದುವರೆರ್ದೆ ಬಿಕ್ಕನೆ ಬಿರಿಯೆ ಕೋಂಟೆಯಂ 
.. .. ಕೋಣೆಯಲ್ಲೆ ಇರುವಂತೆ ಒತ್ತಾಯಿಸಿದೆ. ಅಕೆಗದು ಸರಿಬೀಳಲಿಲ್ಲ (ದೇವಹೆಂ. ೮೬). | ಜರಿಯಿಸಿಯುಂ (ಪಾರ್ಶ್ವಪು. ೩-೧೪೧ ವ). ಜರಿಸು : ೨. ಆನೆಯ ಹಿಂಡು . .. ಕುಣಿಯ 
[ಸರಿ * ಬೀಳು (ಆ ಬೀಟ್‌,)) | | ಮಗ್ಗುಲಿನ ಮಣ್ಣನ್ನು ತುಳಿದು, ಜರಿಸಿ, ಬಿದ್ದ ಆನೆಗೆ ಸೊಂಡಿಲು ಕೊಟ್ಟು, ಎಳೆದು, 
ಸರಿಬೆಸ್ಮ (ನಾ). ಸಮಸಂಖ್ಯೆಯ ಹಾಗೂ ಅಸಮಸಂಖ್ಯೆಯ ಹುಣಿಸೆಬೀಜ, ಪಾರುಮಾಡಿಯೂ ಹೋಗಿದ್ದುವು (ಕುಡಿಕೂ. ೧೧೭). ೩. ಹೀಯಾಳಿಸು; ನಿಂದಿಸು : 


25 


ಅಡಿಕೆ ಅಥವಾ ಹಣವನ್ನು ಇಟ್ಟುಕೊಂಡು ಆಡುವ ಒಂದು ಬಗೆಯ ಹೆತ್ತ ಮಾತಾಪಿತೃಗಳನು ಜರಿಸದಿರಿ (ಜನರಾ. ೧೦-೨೮). ಸರಿಸು : ೧. ಲಕ್ಷ್ಮಣ ತೆರೆ 

ಜೂಜಾಟ : ಲೆತ್ತ ಪಗಡೆ ರಾಯಬೊಗರಿ ಸೊಲ್ಲೆಹ ಬಾರುಗುತ್ತದೊಪ್ಪಿಯ ಸರಿಬೆಸದಿ |ಜ| ಸರಿಸುತ್ತಲಿದ್ದಾನೆ (ಸೃದಶೀ. ೬೩) ;ಸುರೇಶ . . , ಕಿಡಿಕಿಯ ಪರದೆಯನ್ನು ಸರಿಸಿ ಹೊರಗೆ 

ವಿತ್ತನಾಶವ ಮಾಡುವ ಜೂಜುಗಾಅರ ಮೊತ್ತವಿರ್ದುದು ಮನೆಮನೆಗೆ (ಮೋಹತ. ನೋಡಿದ (ಆಜೋಲೀ. 6೭). ೪. ತಳ್ಳು ; ನೂಕು : ಕುರುಳ್ಗಳಂ ಸರಿಸು ಸ್ಟೇದಮನೊರಸು 

೨೦-೨೫) ; ಸರಿಬೆಸದಾಟಿಮನೇಂ ಕೇಸರಿಯೊಡನಾಡಿದರುಮೊಳದೆ (ವೃಷವಿ. ೧-೩೪); (ಚೆಬಪ£ ೧೦-೩೦). ೫. ಸೆಕ್ಕಿಸು ; ಅಳವಡಿಸು : ದಂತಿಗಳ ಸೆಗಲಲಿ ನಿಡುನೊಗನ 

ಜೀವರತ್ನಗಳಿಂದ ಸರಿಬೆಸಗಳಾಡುವರು (ಮಲ್ಲಾರಿ. ೪-೧೩). ತಟ್ಟಿದರು ಕಿವಿಯಲಿ ಕೀಲುಗಳ ಸರಿಸಿ ಬಡಿವ ಗುಳನನು ಹಾಯ್ಕಿ ಬೀಸಿದರು 
[ಸರಿ + ಬೆಸ್ತ. : ತೆಲು. ಸರಿಬೇಸುಲು * ಒಂದು ಬಗೆಯ ಮಕ್ಕಳ ಆಟ] (ಕುವ್ಮಾದ್ರೋ. ೮-೪೫). ಸರಿ -- - ಇಸ್ಬು) 


ಸರಿಬೆಸ್ಕ (ನಾ). (?) : ತುರಗದುರವಣೆಯ . . . ಹರಿದು ಸರಿಬೆಸನಾಗಿ ಖಂಡಿಸುತೆ | 40| ಸರಿರ "ಶರಿರ' ನೋ. 
(ಇಹದ. ದೇ. ೪೨-೧೭) ; ಕೂರಸಿಯಿಂ ತಲೆ ಪಾಜ್‌ ಬೀಳ್ವಿನಂ ಸರಿಬೆಸನಾಗಿ ಪೊಯ್ಕೆ | | ಸೆರಿರಾಜ್ಯ (ನಾ). ಸಮಪಾಲು ರಾಜ್ಯ: ಅಜ್‌ಯದವರೊಡನಾಡಿ ಸರಿರಾಜ್ಕವಾಳ್ವದಕಿಂದ 
(ಗಿರಿಕ. ೬-೭೧) :ಕಮ್ಮಕಮ್ಮಗೆ ಕಂಪು ಸರಿಬೆಸನಾಗಿ ತೆಗೆದ ಕಂಗಳ ಸುರರಾಲಿಸಿದರೆ ದೃಷ್ಟಿ [ಪಾಠಾಂ. ಸೆರಿಯಾಳುವದಕಿಂದ] ಆಟ್‌ೌಕೆಯುಳ್ಳವರ ಒಡನಾಡಿ ಆಗಲು ಸೆಟೌಯಿಹುದೆ 
ಮುಗುಳ್ವಂತೆ ರಾಗದೋಜ್‌ದರು (ಭರಚ. ೧೩-೩೨). 19] ಲೇಸು (ಸರ್ವಜ್ಞ. ೨೪). [ಸರ್ಮಿ 4 ರಾಜ್ಯ! 

ಸರಿಭಾಗ (ನಾ). ಇ ಸರಿಪಾಲ್‌ : ಆ ಗಿರೀಂದ್ರನಿವಾಸಿಗಳ ಸರಿಭಾಗಧನವನು ಕೊಂಡು | |ಸದಿರಾತ್ರಿ (ನಾ). ನಟ್ಟಿರುಳು ; ಮಧ್ಯವಾತ್ರಿ : ಸರಿರಾತ್ರಿಯಾಗಿದ್ದರೂ . . . ಒಂದು 
ಬಳಿಕ ಮಹಾಗಜಾಶ್ಚನ ಸೂಜೆಗೊಂಡನು (ಕುವ್ಕಾಸ. ೩-೨೪) ; ಆಯಗಳ ತಿದ್ದಿ |45। ಪತ್ರವನ್ನು ಬರೆದಳು (ಹೂಬು. ೧೬) ; ಭಟ್ಟರು . . . ಮನೆ ತಲುಪಿದಾ।; ಸರಿರಾತ್ರಿಯಾಗಿ 

.. ರಾಯರಿಗೆ ಸರಿಭಾಗ ಗೂಡೆಯಿಂದಳೆದಿತ್ತು (ನವಮೋ ೨-೪೨). [ಸರ್ಮಿ 4 ಭಾಗ] ಹೋಗಿತ್ತು :ಜೀವರಂ. ೪೦). (ಸಲ್ಲಿ + ರಾತ್ರಿ) 


ಸರಿಲ್‌ ೮೩೮೯ 


ಸರಿಲ್‌ (ನಾ). ಒಂದು ಬಗೆಯ ಮಾನು : ಕೆಂಕಲ ಸರಿಲ್‌ [ಪಾಠಾಂ. ತ್‌]ಕೊಜವಂ 
. - . ಬಣ್ಣಮಾನೆನಿಪಿವೆಲ್ಲಂ ಬೀಳ್ತುವಾ ತಾಣದೊಳ್‌ (ರಾಜಶೇ. ೫-೧೧೫). "ನಿಟೌಲ್ಲು' 
ಪರಾ. 11 

ಸರಿಲ (ನಾ). ನೀರು ; ಸಲಿಲ ; ಗಂಗಾಸರಿಲಶೀಕರದಿಂದ ಕೂಡಿರ್ದಂಥ ಮಾರುತನು 
. - . ಬೆಮರಿನ ಪರಿಕರವ ಪರಿಹರಿಸಿ (ರಘುವಂ. ೧೩-೨೦). [ಸಂ.] 

ಸರಿಲಸುಕರಿತನ (ನಾ). ಸೇನಾಧಿಪತ್ಕ : ಪಿರಿದು ಸಂತೋಷದೆ ಪಾತ್ಸ್ಯಾವು ಖಾನಗೆ 
ಸರಿಲಸುಕರಿತನವಿತ್ತು ತುರಗದಳವ ಕೂಡಿ ಕೊಟ್ಟು ಕರ್ಣಾಟವನಿರದೆ ಸಾಧಿಸು ಹೋಗೆಂದ 
(ಕಂನವಿ. ೧೧-೮). [ಆ ಸರಲಷ್ಕರ 4 - ತನ] 

ಸರಿವದ್ದಿ (ನಾ). ಒಂದು ಬಗೆಯ ಆಟ”: ಸರಿವದ್ದೀ ಚಿಣಿ ಚಂಡುಗಳಾಡುವ 
(ಶ್ರೀಕೃಪಾ. ೫೯). |?) 

ಸರಿವರ್‌, ಸರಿಬರ್‌, ಸರಿಬರು (ಕ್ರಿ). ೧. ಸಮಾನವಾಗು ;ಸರಿಜೋಡಿಯಾಗು: 
ಯುವರಾಜಂ ಕಣ್ಣೊಳಿಸಿದನಿಂದ್ರನೊಳುಪೇಂದ್ರನೊಳ್‌ ಸರಿವರುತುಂ (ಚಂದ್ರಪು. ೪-೮೧) ; 
ಆಳಿಗಬ್ಬಿಗನೊರ್ವಂ ಮಂಜುಳಯುಕ್ತಿಯನೊಂದನೊಂದಿ ಸರಿವರ್ಪನೆಯರ್ಗಳ ಕವಿಗೆ 
ರನ್ನಮೊಂದಂ ತಳೆದಹಿ ರತ್ನಾಕರಕ್ಕೆ ಸರಿವಂದಪುದೇ (ರಾಜಶೇ. ೧-೨೪). ಸರಿಬರ್‌ : ೧. 
ಭೂಗಗನಪಾತಾಳದರಮನೆಗಳಿದಬೊಡನೆ ತೂಗೆ ಸರಿಬಾರವು (ಚಿಬಪು. ೫-೫೨) ; ಕಂಡು 
ಬಲ್ಲೆವುಕಾವನರಸಿಗೆ ಸರಿಬಪ್ಪ ಪುಂಡರೀಕಾಕ್ಷಿಯರುಗಳ (ಕಂನವಿ. ೧೦-೧೫) ;ಕಲುತ್ತೆಅಗಿದ 
ವಜ್ರಿಯ ವಜ್ರದ ಬಿಜುವೊಯ್ಲ ರವಕ್ಕೆ ಬಜಸಿಡಿಲ್‌ ಸರಿಬರ್ಕುಂ (ರಾಜಶೇ ೮-೧೦೫). ೨. 
ಒಪ್ಪಿಗೆಯಾಗು ; ಸರಿಬೀಳು : ಸರಿಬಂದವನ ಕಂಡೊಡೆ . . . ನೆಜೆಯಂತ 
ರಂಗವಿಡಿದು ಕೂಡಿದಲ್ಲದೆ ಪಿರಿದು ಸೈರಿಸರು (ಕಂನಎ. ೧೦-೨೮). ಸರಿಬರು : ೨. ನಿನಗೆ 
ಸರಿಬಂದದ್ದು ಮಾಡು (ಮುಂಬಯಿ. ೪-೨೦೦) ; ಇವನ ನಡೆಯು ಸತ್ಮಕೀರ್ತಿಯೆಂಬ ಒಬ್ಬ 
ವರ್ತಕನಿಗೆ ಸ್ವಲ್ಪವೂ ಸರಿಬಾರದಿದ್ದಿತು (ಕಎ6. ೧. ೩. (ಲೆಕ್ಕ ಮುಂತಾದವುಗಳಂತೆ) 
ತಪ್ಪಿಲ್ಲದಿರು ; ಸರಿಯಾಗು : ಈ ಲೆಕ್ಕ ಸರಿಬರುವವರೆಗೂ ಮಾಡು (ರೂಡಿ). 

(ಸರ್ಮಿ 3- ಬರ್‌ ( ವರ್‌)] 

ಸರಿವರಯ "ಸರಿವರೆಯ' ನೋ. 

ಸರಿವರಿ "ಸರಿಬರಿ' ನೋ. 

ಸರಿವರೆಯ, ಸರಿವರಯ, ಸರಿಹರೆಯ (ನಾ). ೧. ಸಮವಾದ ಪ್ರಾಯ ;ಓರಗೆ: 
ತನ್ನೊಡವೆರಸಿ ಧೂಳಾಟಗಳನಾಡುವ ಸರಿವರೆಯದಾ ಗೋಪಕುವರರ ಕೂಡಿಕೊಂಡು 
(ಸಾಳೃಭಾ. ೨೧-೪೭). ೨. ಪ್ರೌಢವಯಸ್ಸು : ಓದುಗರ ಇನ್ನೊಂದು ವರ್ಗ 
ಸರಿವರೆಯದವರದು ಹಾಗೂ ಕಿರಿಯರದು (ಸಂಶೋಧ. ೪, ಅರಿಕೆ). ಸರಿವರಯ : ೧. 
ಸ್ವಲ್ಪ ಗುಣ ಕಡಿಮೆ ಬಿದ್ದು ನಪಾಸಾಗಬೇಕು . . . ಸ೦ರಿವರಯದವರಲ್ಲಿ ನಾಚಿಕೆಗೇಡು 
(ಭೂಮಿಕಾ. ೧೦). ಸರಿಹರೆಯ : ೧. ನನ್ನ ಸರಿಹರೆಯದ ರಮಣಿಯರು . . . ಚೆನ್ನ 
ಕನ್ನಡಿಯೆನಿಪ ಮಕ್ಕಳ ನೋಡಿ ಪಾಡುವರು (ಸಾಳ್ವಭಾ. ೩-೧೦). 

(ಸರಿ * ಪರೆಯ್ಯ (ಆ ಪರಯ) 

ಸರಿವಳೆ "ಸರಿವಟ್‌' ನೋ. 

ಸರಿವಳೆಗಣಿ, ಸರಿಮಳೆಗಟ್‌ (ಕ್ರಿ). ಧಾರಾಕಾರವಾದ ಮಳೆಯನ್ನು ಸುರಿಸು : 
ವರಮಹಾರಥರಿರದೆ ತಾಗಿದರ್‌ ಕೂಗಿದರ್‌ ಸರಳ ಸರಿವಳೆಗಚೆವುತೆ (ಚೆಬಪು. ೪೦-೨೨). 
ಸರಿಮಳೆಗಜ್‌ : ಸುರದುಂದುಭಿಯೆ ಮೊಳಪಲರಲ ಸರಿಮಳೆಗಜೆಯಲುಜ್ಜುಗಿಸು 
ವಮರರಿಂ (ಭಾವಚಂ. ೯-೨೯). [ಸರಿವಳಿ ( ಸರಿವಟ್‌) * ಕಜ) | 

ಸರಿವಟ್‌, ಸರಿಮಳೆ, ಸರಿವಳೆ (ನಾ). ಧಾರಾಕಾರವಾದ ಮಳೆ ; ಎಡೆಬಿಡದ 
ಮಳೆ : ಎಡೆಯುಡುಗದೆ ಖಚರರ ಬಿಲ್ವಡೆ ಕಡುಕೆಯ್ದಿಸುವ ಕಣೆಗಳರ್ಕನ ತೇಜಂ ಕಿಡೆ 
ಹರಿಯ ಮೇಲೆ ಸುರಿದುವು ಬಡಬಾಗ್ನಿಯ ಮೇಲೆ ಸುರಿವ ಸರಿವಟೆಗಳವೋಲ್‌ 
(ಪಂರಾಮಾ. ೯-೬೧) ; ಪಯೋಧಾರಾರುತಿಯಿಂ ಪೊದಟ್ಲು ಬೀಸುವ ಜಂರಭಾಮಾರುತ 
ರುಚಿಯಿಂ  ಭುವನಮದೋರಂತಿರೆ ಕಿವುಡುವಟ್ಟುದಾ ಸರಿವಟ್‌ಯೊಳ್‌ 
(ಕುಸುಮು. ೬-೨೯) ; ಬೇಜ್‌ವೇಟ್‌ ಭಾವರಸದ ಸಿರಿಯ ಸರಿವಚೆಯ ಕುಡಿಮಿಂಚಿನ 
ಕುಡಿಗಳಂತೆ ನರ್ತಿಸುವ ಮೂವತ್ತಿರ್ಬರ್ದೇವನರ್ತಕಿಯರೊಳು (ಅನಂಪು. ೧೦-೨೩ ವ). 
ಸರಿಮಳೆ : "ಸರಿಮಳೆಗಣಿ' ಪರಾ. ಸರಿವಳೆ : ಮಳೆಗಾಲದೊಳಾಗಳುಮುಳಿಯದು 


ಸರಿಸ 
1 


ಬೆಟ್ಟದ ಸರಿವಳೆ (ಎಕ. 1/1, ಸಾಗರ. ೧೦೯-೪೯ ; 1042) ; ಇದೆ ಸಮಯವೆಂದನಂಗನರಲ 
ಸರಲ ಸರಿವಳೆಯಂ ಕಣ್‌ಯೆ (ನಂಬರ. ೧೨-೫೫) ; ಸಾಯಕದ ಸರಿವಳೆಯ ಸುರಿದನು 
ಭಾನುಸುತ ಮುಳಿದು (ಕುವ್ಮಾ ೧೧-೫. [ಸರಿ *- ಮಚೆ] 


ಸರಿವು, ಸರವು, ಸರಹು, ಸರು ಸರುವ್ರು, ಸರುಹು, (ನಾ). ೧. (ಮಳೆಯ) 


ಧಾರೆ ; ಸುರಿತ : ಸುರಿವ ರಕುತದ ಸರಿವಿನಲಿ ನೆಟ್‌ ನನೆದು ಭೂರಿಶ್ರವನು . . . 
ಪಾರ್ಥನ ನೋಡಿ (ಕುವ್ಮಾದ್ರೋ. ೧೪-೧೪). ೨. ಹಳ್ಳ ಮೊದಲಾದುವುಗಳ 
ಪ್ರವಾಹವು ಹರಿದು ಉಂಟಾದ ಕೊರಕಲುಜಾಡು,- ದಾರಿ : ಆ ಕಟ್ಟಿನ 
ಸರಿವು ಮೊದಲಾಗಿ (ಎಕ. ೪11. ಸೊರಬ. ೧೪೦-೮೮ ; 1198) ; ಶ್ರೇತಪರ್ವತದ ಪಾದತಟದ 
ಸರಿವು ದರಿವಿನ ಹಾಲೊಲತೆ ಸುರಿತಪ್ಪಂತೆ ಹಾಲ ಹಳ್ಳವೋಲಗದ ನಡುವೆ ಮಡುಗಟ್ಟಿ 
ಪರಿದು ಪೊಅಸೂಸೆ (ಬಸರ. ೧೦-೭೨). ಸರವು : ೨. "ಸರವುಗಟ್ಟು' ಪರಾ. 
೩. ನೀರಿನ ಹರಿವು , - ಪ್ರವಾಹ : ಮಳೆನೀರಿನ ಸಣ್ಣ ಸಣ್ಣ ಸರವುಗಳಲ್ಲಿ ಸಹ 
ಸೂಸುಮಣ್ಣು ಬೆರೆತು ಆ ನೀರು ರಾಡಿಯಾಗಿರುತ್ತದೆ (ಮುಂಬಯಿ. ೬-೧೭೮) : ಕೊಳ್ಳಗಳ 
ಸರವುಗಳ ದಾಟಿ ಗಿರಿಯೇರಿ (ಕನ್ನಜಾ. ೩೩೦). ಸರಹು : ೨. ಆ ಮಧ್ಯದಲ್ಲಿ ಹಳ್ಳ 
ಸರಹು (ಎಕ. ೫1, ತಿಪಟೂ. ೯-೭೧ ; 1388). ಸರು : ೧. ಒಂದು ದೊಡ್ಡ ಸರುವೇ 
ಬಂದದ್ದರಿಂದ "ಪ್ಮಾಶೆಂಜರ' ಜನರೆಲ್ಲ ಸಿಕ್ಕತ್ತ ಚದರಿಬಿಟ್ಟರು (ಮುಗಿವ. ೩) ; ಮಂಜಲ್ಲ 
ಮಳೆಯ ಸರುವಂದೆ (ಕನ್ನಜಾ. ೬). ೨. ತರತರದಿಂದೆ ತೋರ್ಪ ಸರುವಿಂ (ಪಾಠಾಂ. 
ಸರಿಯಿಂ] ದರುವಿಂ ಪರಿವೊಜ್ಜರಂಗಳಿಂ (ಗಿರಿಕ. ೧-೭೦); ಸರು[ಪಾಠಾಂ. ರಿ]ಗಳಿಂ ದರಿಗಳಿಂ 
ಹಳ್ಳದಿಂ ಕೊಳ್ಳದಿಂ (ಚಿಬಪು. ೫೬-೨೬) ; ನಾನು ಒಂದು ಸರು(ಸಣ್ಣಕಣಿವೆ)ವನ್ನು ಇಳಿದು 
ಮತ್ತೊಂದು ದಿಬ್ಬವನ್ನು ಏರಿದೆನು (ಮಲೆಚ. ೭). ಸರುವು, : ೧. ಇಂಥಾ ಮಳೆ 
ಯಿಂದೇನಾಗುವದು? ಬಂದರ ಒಂದು ಸರುವು ಮಾತ್ರ ಬಂದೀತು (ಮುಂಬಯಿ. ೫-೫೦); 


' ಇನ್ನೊಂದು ಸರುವು ಚಲೋ ಮಳೆಯಾಗದೆ ಇರದು (ಅಂಬಿಕೆ. ೧೪). ೨. ತೆಂಕಣ 


ಸರುವಿನೊಳಗೆ ೨೧ ಮಾರು ಗಳೆಯಲ್ಲಿ ಕಂಬ ೨೫ನು ಬ್ರಂಮ್ಮಪುರಿಯಾಗಿ 
` ಧಾರಾಪೂರ್ವ್ವಕವಾಗಿ ಕೊಟರು (ಎಕ ೪115), ಶಿಕಾರಿ. ೩೭೦-೫ ;ಸು. 1300) ;ಬೇಡಂ ತುಟ್ಟಿಸಿ 
ನೀರಂ ನೆಳಲಂ ಬೆಟ್ಟದ ಸರುವಿನೊಳು ನೋಡುತಿರಲೆಲ್ಲೆಡೆಯೊಳ್‌ (ನನ್ನಚಾ. ೫-೯೮). 
೩. ಭೀಮೆಗೆ ಕೂಡುವ ಸರುವುಗಳು, ಹನ್ನೆರಡು ತಿಂಗಳೂ ಹರಿಯುತ್ತವೆ (ಕಭಾಗೆ. ಇಟ್‌); 
ಮಳೆಯಿಂದುಂಟಾದ ಸರುವುಗಳು ಹರಿಯುವ ಸಪ್ಪಳ ಮಾತ್ರ ಈಗ ಕೇಳತೊಡಗಿತು 
(ಗ್ರಾಮಾಯ. ೨೮೮). ಸರುಹ್ಮು : ೨. ವಿಠಪಂಗಳಿಗೆ ನಿಂಮ ವೂರ ಮದಿಕಕೆ ಸಲುವ 
ಹರಯದ ಹಂದಿಮುನಿಯ ಸರುಹಿನ ಭೂಮಿಯನು ಸರ್ವಮಾನ್ಮವಾಗಿ ಧಾರೆಯನ್ನೆಲೌದು 
ಕೊಂಡ ವುಡುಗೊಟ್‌ ಗ ೨ ಎರಡುಹೊನ್ನು (ಮೈಲರಿ. ೧೯೩೧, ೬೪-೧೧ ; 1396). 
೪. ಮೊರಡಿ : ಕಲು ಸರುಹ ಸಹ ಬಿಟ್ಟರು (ಎಕ. ೪॥. ಶಿಕಾರಿ. ೧೧೪-೩೦;೨5೦?);ಪಡುವಲು 
ಕರಿಯ ಕಲ್ಲ ಸರುಹಿನೊಳಗಣ ದೀಪಮಾಲೆಕಂಭ (ಎಕ. x1 ಹೊಳಲ್ಕೆ. ೯೪-೧೦೪ ; 1512). 
(ದೇ. | ತಮಿ. ಚರಿವು. ಚರುವು ; ಮಲ. ಚರಿವು ; ತೆಲು. ಚಲಿ, ಚಲೌಯ] 


ಸರಿವೊಗು (ಕ್ರಿ). ಸರಿಸಮವಾಗು : ಇಕ್ಕಿದರು ಗಳಹತ್ತದಲಿ ಸಲೆ ಮಿಕ್ಕು ಸತ್ರಾಣದಲಿ 


ಮಿಗೆ ಸರಿವೊಕ್ಕು ಹಿಡಿದರು ಬಿನ್ನಣದ ಚೊಕ್ಕೆಯದ ಜೋಡಿಯಲಿ (ಕುವ್ಮಾಸ. ೨-೯೬). 
(ಸರಿ 4 ಪೊಗು) 


ಸರಿವೋಗು, ಸರಿಹೋಗು (ಕ್ರಿ). ೧. ಸರಿಜೋಡಿಯಾಗು ; ಸಮವಾಗು : ಕದನ 


ಕ್ಷೇತ್ರದೊಳ್‌ . . . ತಳ್ತು ಕಾದಿದನಾದಂ ಸರಿವೋದನೆಂಬ ನುಡಿ ತಾನಿಲ್ಲೆಂದೊಡೆ 
(ಪುಷ್ಪಪು ೩-೧೮). ಸರಿಹೋಗು : ೨. ಹೊಂದಿಕೆಯಾಗು ;ಸರಿದೂಗು : ಬಣ್ಣಗಳು 
ಒಂದಕ್ಕೊಂದು ಸರಿಹೋಗುವುದಿಲ್ಲ (ರೂಢಿ). ೩. ಒಪ್ಪಿಗೆಯಾಗು ; ಮನಸ್ಸಿಗೆ 
ಬರು: ಮುಷ್ಕರದ ಪ್ರಸ್ತಾಪ ಅವಳಿಗೆ ಸರಿಹೋಗಲಿಲ್ಲ (ರೂಢಿ). 

(ಸರಿ *- ಪೋಗು, (ಆ ಪೋ,)) 


ಸರಿಸ (ನಾ). ೧. ಅಂಕುಡೊಂಕಿಲ್ಲದುದು ; ನೇರವಾದುದು : «8. 


. ೨. ತಪ್ಪಿಲ್ಲದುದು ; ಸರಿಯಾದುದು : (8). ೩. ಸರಳತೆ ; ನೇರ ; ಯಜು : 
ಆಕಾರ ಇರವಿನ ತೆಅನ ಪರಿಹರಿಸಿ ತಾ ಸರಿಸವಾಗಿ ನಿರುತಿಗಳ ನಿಜವನಲಿದು . . . 
ಇಪ್ಪಾತ ತ್ರಿವಿಧದವನಲ್ಲ (ಸರ್ವವ. ೧೨೨-೬೨೪). ೪. ಮುಂಭಾಗ ; ಸಮ್ಮುಖ: 
ಪಾರ್ಥನ. ಸರಿಸದಲಿ ನಿಲುವೆದೆಯ ಬಲುಹುಳ್ಳರನು ದೇವಾಸುರರೊಳಬ್‌ಯೆನು 


ಸರಿಸ 
a 


ಮನುಜರೇನಹರು (ಕುವ್ಮಾಭೀ. ೯-೨) ; ಇಳಿದನು ನಾಕದಿಂ ನಾರದನು ತನ್ಮುನಿವರನ 
ಸರಿಸದಲಿ (ತೊರರಾ. ೧-೨-೧೬) ; ಆ ಚಕ್ರಮಂ ರುದ್ರನು ಕರದೊಳಗೆ ಪಿಡಿದಾ ಜಲಂಧರನ 
ಕಂಧರದ ಸರಿಸಕಿಡಲರಿದುದು (ಚಿಬಪು. ೨೬-೪೦). ೫. ಹತ್ತಿರ ; ಸಮಾಪ : ಆಸುರದ 
ಗಿರಿಜೆಯುಗ್ರವಿಭಾಸುರತಪಕಂಜಿ ನಭದ ತಪನಂ ನಡೆಯುತ್ತಾ ಸರಿಸಮಂ ಕರಂ 
ಬಿಟ್ಟೋಸರಿಸಿಯೆ ನಡೆವಂ (ಗಿಂಕ. ೯-೧೫) ; ದನಿಕರ್ಣಕ್ಕೆಯ್ದಲದಜ ಸರಿಸಕೆ ನಡೆದೆಂ 
(ದಶಕು. ೧೩-೬) ; ಸಾವು ಸರಿಸಕೆ ಬಂದ ಮನುಜರಿಗಾವುದ್ಕೆ ಕರ್ತವ್ಮ (ನಿಭಾಗ. ೨-೧-೨). 
೬. ಸಮ ; ಸಾಟಿ ; ಸಮಾನತೆ : '"ಜೋಡು, ಸರಿಸ್ಸ ತೋಡು, ಓರಗೆ... 
ಸಂಗಡಂ - ಈ ೧೮ ಸಮಾನಕ್ಕೆ ಪೆಸರ್‌'' (ಕಶಸಾ. ೫೯-೨೯೧) ; ಪರ್ವತದ ವಜ್ರದ ಸರಿಸ 
ಹೋರಟೆ ಕಾಣಲಾದುದು (ಕುವ್ಮಾಕ. ೧ಂ-ಣ್‌); ಹೊಗಳಲೆಣೆಗಾಣೆನು ಪುರಾತನಯುಗದ 
ವೀರರೊಳಿವರ ಸರಿಸಕೆ (ತೊರರಾ. ೬-೨೫-೧೮). ೭. ಸಮವ `ಸರಿಜೋಡಿ 
ಯಾದುದು : ಧಾರಿಣಿ ಸರಿಸಮೆನಲು ಬಪ್ಪುದೇ ಬಿಣ್ಬಿನು. (ಎಕ. ೪1. ಶಿಕಾರಿ. 
೧೧೪-೨೩ ; 1096) ; ಮಂತ್ರಾಸ್ಟ್ರದಲಿ ಮೋಹಿಸಿದ ಸರಿಸಕೆ ಸರಿಸ ವಿಷಮಕೆ ವಿಷಮಗತಿ 
ಶರಸಾರ ಸಾಳಂಗದಲಿ ರಂಜಿಸಿದ (ಕುವ್ಶಾಕ. ೨೦-೬೪). ಆ, ಸಮಾನನಾದವನು; 
ಸರಿಜೋಡಿಯಾದವನು : ನಿಮ್ಮೊಡನೆ ಸಂಗರಕೆ ಸರಿಸರೆ ನಾವು (ಕುವ್ಕಾಕ. ೪-೩೨) ; 
ಸರಿಸದವರಿಲ್ಲೆಂದು ಈ ತನಕ ನಾಂ ಭಟರನರಸಿದೆನು ಸಮರಕಂ (ತುರಂಗ. ೬೬-೨೬). 
೯. ಯೋಗ್ಯವಾದುದು ; ಉಚಿತವಾದುದು: ಅರಿದೆನಿಸದತಿಬಲನ ಧರ್ಮೋತ್ಕರುಷ 
ದುರ್ಬಲಯುತನ ಸೈರಣೆ ಸರಿಸವೆನಿಸದು (ಕುವ್ಮಾಉ. ೩-೨೫). ೧೦. ಓರಣ ; 
ಅಚ್ಚುಕಟ್ಟು : ಗರುಡನಾಕಾರದಲಿ ಬಲವನು ಸರಿಸ ಮಿಗೆ ಮೋಹಿದನು 
(ಕುವ್ಮಾದ್ರೋ. ೨-೨೧). ೧೧. ಲಗುಬಗೆ ; ವೇಗ ; ರಭಸ : ಜಜೆದು ಸರಿಸದಲೇಟ್‌ದರೆ 
ಸಿಡಿಲುಜುಬಿದೆಂತಾಯಿತ್ತು (ಕುವ್ಮಾಭೀ. ೪-೬೦) ; ಬಿಡೆ ಸರಿಸದಿಂದೋಡಿ ಚಾರಿವರಿ 
ದಾಡಿಸುತೆ ಹರಿಣವಾಯುಗಳ . .. ಪೊಡವಿಪಾಲಕನಣುಗರೇಖುತ್ತೆ ವೈಹಾಳಿಯುತ್ಸಾಹಮಂ 
ತಳೆದರಾಗ (ಭಾವಚಂ. ೮-೧೩). ೧೨. ನಿಯಮ ; ಕಟ್ಟುಪಾಡು : ತಾಳಮಾನ 
ಸರಿಸವನಟ್‌ಯೆ ಓಜೆಬಜಾವಣಿಯ ಲೆಕ್ಕವನಲ್‌ಯೆ (ಬಸವ. ೪೪೪). ೧೩. ಸಾಲು ; 
ಶ್ರೇಣಿ : ಸರಲ ಸಂಗಡಿಸಿ ತಿರುವಿಗೆ ಸರಿಸದೊಳಿರ್ದ ಕೊಪ್ಪರಿಗೆಗಳೇಳನಂದಿರದೆ ನೋಡಿದನು 
ಬಾದುರನು (ಕುರಾಸಾ. ೧೮-೮೪). ೧೪. ಸದರ ; ಸಲುಗೆ : ಸರಿಸದ ಮೇಲೆ 
ಹಿಡಿಯಹೋದರೆ ಚದುರಂಗದ ಮೇಲೆ ಮಸಿಯ ತೋಲ್‌ದ ಕೂಡಲಸಂಗಮದೇವ 
(ಬಸವ. ೭೨೪) ;ಕರೆದಪಳೆಂದೊಡಾ ಸುಲ್‌ದಳೆಂದೊಡೆ ಮಾಲೆಯನಿತ್ತಳೆಂದೊಡಾ ಸರಿಸದೆ 
ಬಾಯ ತಂಬುಲಮನಟ್ಟಿದಳೆದೊಡೆ ಮೆಲ್ವ ಬಾಯ್ಲಳ್‌ '. ಆಲಿಪ 
ಕರ್ಣದೊಳ್ತಗುಳ್ತುರಿಪುವಯಶ್ಯಲಾಕೆಯನೆ ತೆತ್ತಿಸುವರ್‌ ಪರವೆಣ್ಣೆ ಕೂರ್ಪರಂ 
(ಅನಂಪು ೯-೩೭). [ಆ ಪ್ರಾ. ಸರಿಸ./ ಸಂ. ಸದೃಶ./ ಮರಾ. ಸರಸಾ, ಸರಿಸಾ) 

ಸರಿಸ್ಮ (ನಾ). ಗೋಂದು ; ಅಂಟು ; ಸರಿ : «6. 

[«- ಹಾರ. ಸರೇಶ್‌ ; ಹಿಂ. ಸರೇಸ್‌ ; ಮರಾ. ಸರಸ] 

ಸರಿಸ್ಮ "ಸರಿಸಂ' ನೋ. 

ಸರಿಸಂ, ಸರಿಸ್ಮ (ಅ). ೧. ಚೆನ್ನಾಗಿ ; ಅಂದವಾಗಿ : ಸರಿಸಂ ಪಸರಿಸುಗುಮಲ್ತೆ 
ತನುರೋಮಂಗಳ್‌ (ಅಶ್ವಶಾ. ೫-೧೬). ಸರಿಸ್ಮ : ೨. ನೇರವಾಗಿ ; ಸರಳವಾಗಿ : ಕಳೆ 
ತಪ್ಪದೆ ನಿಂದಿರಾದಡೆ ಬಟ್ಟೆ ಸರಿಸ ಕಪಿಲಸಿದ್ದಮಲ್ಲಿಕಾರ್ಜುನನಲ್ಲಿಗೆ ಹೋಯಿತ್ತು 
(ಸಕವ.ಕ. 1. ೩೨೧-೫೯೨). [ಆ ಸರಿಸ) 

ಸರಿಸಂಗಾತಿ (ನಾ). ಸಮವಯಸ್ಸಿನ ಸ್ನೇಹಿತ ; ಓರಗೆಯವನು : “"ಸ್ನಿಗ್ನಃ, 
ವಯಸ್ಕ: , ಸವಯಾಃ - ೩ ಸಮಾನವಯಸ್ಸುಳ್ಳ ಸ್ನೇಹಿತನ ಹೆಸರುಗಳು, ಸರಿಸಂಗಾತಿ'' 
(ಸಿದ್ಧಾಂತಿ. ೨೩೮). (ಸರಿ + ಸಂಗಾತಿ] 

ಸರಿಸಂಗೊಳ್‌ (ಕ್ರಿ). ವೇಗದಿಂದ ಕೂಡಿರು ; ಲಗುಬಗೆಯಿಂದಿರು : 
ವಾಘೆಯೊಳ್ಸರಿಸಂಗೊಂಡೊಂದೆ ಮೆಯ್ಕೊಳ್‌ ಸೂಳಟ್‌ದೇುವ . . . ಘೋಳಾಯಿಲರ್‌ 
(ರಾಜಶೇ. ೬-೧೧ ವ). [ಸರಿ + ಕೊಳ್‌ 

ಸರಿಸಂಬರಿ (ಕ್ರಿ). ಚೆನ್ನಾಗಿ ಹರಿ, - ಸೂಸು : ಸರಿಸಂಬರಿದುದು ಜೀರಿಗೆ 
ಬೆಲ್ಲದ ಪರಿಯಿಂ ಮುಳಿದಿಟ್ಟ ಭಸಿತಮದೆ ಮದುವೆಯವೋಲ್‌ (ಗಿರಿಕ ೯-೧೨೦). 

[ಸರಿಸಂ 4 ಪರಿ] 


೮೩೯೦ 


4 


45 


ಸರು 


೨ 
ಸರಿಸಪ "ಸರುಸಪ' ನೋ. 
ಸರಿಸಮ (ನಾ). ೧. ಸಮಾನತೆ ; ಸಮತೆ : ಪೊಣರ್ವರ್‌ . . . ಸರಿಸಮದೊಳಾ 
(ಪಾಠಾ. ಒರ್ವರಿರ್ದಾ] ಕಲಿಗಳು (ಜೈಮಿಭಾ. ೨೩-೨೩). ೨. ಸಮಾನನಾದವನು: 
ಆಕೆಯ ಕಾಣದ ಕಂಡವರಿಬ್ಬರು ಭಾವಿಸೆ ಸರಿಸಮರಹರು (ಇಂಚಾಪ. ೧೫೦-೩೮). 
[ಸರ್ಕಿ *- ಸಮ್ಮ] 
ಸರಿಸಾಟಿ (ನಾ). ಸರಿಸಮಾನ ; ಸರಿಜೋಡಿ : ಪರಾಕೃಮದಲ್ಲಿ ಇವರಿಗೆ ಸರಿಸಾಟಿ 
'ಯಿಲ್ಲ (ಮಹಾವಂ. 1. ೮೬) ; ಈ ಮೂವರೂ ನಿಮಗೆ ಸರಿಸಾಟಿಯಿಲ್ಲದಿರಬಹುದು 
(ಬಿರುಗಂ. ೧೮-೨). (ಸರಿ, + ಸಾಟಿ] 
ಸರಿಸು "ಸರಿಯಿಸು' ನೋ. 
ಸರಿಸ್ಸಪ (ನಾ). ಹಾವು ಮುಂತಾದ ಹರಿದಾಡುವ ಪ್ರಾಣಿ : ಕುಪಿತಮತಿ 
ಸಂಜ್ಞಿಯುಂ ಸರಿಸೃಪಮುಂ ವಿಹಗಮುಂ . . . ಪುರುಷನುಂ ನೆಲಸನುಕ್ರಮಕ್ರಮದಿಂದಂ 
(ಶಾಂತಿಪು. ೭-೧೦೧). [ಆ ಸಂ. ಸರೀಸೃಪ) 
ಸರಿಸೋನೆ (ನಾ). ಎ ಸರಿವಟಿ : ಸರಳ ಸರಿಸೋನೆಯನು ಪವನಜಗಿರಿಗೆ ಕಲೆದುದು 
ಕರ್ಣಮೇಘದ ಹೊರಳಿ (ಕುವ್ಮಾದ್ರೋ. ೧೩-೪೩). (ಸರಿ 4 ಸೋನೆ] 
ಸರಿಸೋಲ (ನಾ). ಸಮವಾದ ಅನುರಾಗ, - ಪ್ರೇಮ : ಗಂಡರೊಳು ಸರಿಸೋಲ 
ಲೇಸು ಪೆಂಡಿರಿಗೆ (ನೇಮಿಸಂ. ೧೦-೬೦). [ಸರ್ಮಿ 3- ಸೋಲ] 
ಸರಿಹರೆಯ '"ಸರಿವರೆಯ' ನೋ. 
ಸರಿಹಸುಗೆ (ನಾ). ಸಮವಾದ ಭಾಗ : ಪುಷ್ಕರದ ಸರಿಹಸುಗೆಯಲಿ ಮಾನಸೋತ್ತರ 
ಗಿರಿಯಿಹುದು (ನಿಭಾಗ. ೫-೧೦-೨) ; ಧರೆಯ ಸರಿಹಸುಗೆಯನ್ನಪಹರಿಸಿ ವಿಪಿನದೋಳ್‌ 
ನೂಕುವುದಿದಾವ ಧರ್ಮ (ತುರಂಗ. ೭೭-೬೫). [ಸರ್ಮಿ 4 ಹಸುಗೆ («ಎ ಪಸುಗೆ)) 
ಸರಿಹುದುಗು (ನಾ). ಸರಿಯಾದ ಹೊಂದಿಕೆ, - ಹೊಂದಾಣಿಕೆ : ಕಾಯವು ಆ 
ಜೀವನಿಗೂ ನಿನಗೂ ಸರಿಹುದುಗು (ಮೋಳಿಮು. ೬೦-೨೪೪) ; ನಿನ್ನ ಅಜ್‌ವು ಎನ್ನ 
ಆತ್ಮದಲ್ಲಿ ನಿಂದು ಅಲ್‌ವಹನ್ನಕ್ಕ ನನಗೂ ನಿನಗೂ ತತ್ತುಗೊತ್ತು ಗೋರಕ್ಷಪಾಲಕ 
ಮಹಾಪ್ರಭುಸಿದ್ಧಸೋಮನಾಥಲಿಂಗವು ಸರಿಹುದುಗು (ಸಕವ. ಕ. 18, ೧೧೯-೨೩೦). 
ಸರಿ + ಹುದುಗ್ಳು ( ಪುದುಗ್ಮು)) 
ಸರಿಹೊಂದು (ಕ್ರಿ). ೧. ಯೋಗ್ಯವಾಗು ; ತಕ್ಕುದಾಗು : ನಿನಗೆ ಸರಿಹೊಂದದ 
ಕೆಲಸವನ್ನು ಮಾಡಲು ಪ್ರಯತ್ನಿಸಬೇಡ (ರೂಢಿ). ೨. ಸಮವಾಗು ; ಸಮಾನವಾಗು : 
ವಧೂವರರ ಮನೆತನಗಳು ಸರಿಹೊಂದಿದ ನಂತರ ಮದುವೆ ನಿಶ್ಚಯವಾಯಿತು (ಠೂಢಿ). 
ಸರಿ * ಹೊಂದು, (ಆ ಪೊರ್ದು)| 
ಸರಿಹೊತ್ತು (ನಾ). ಅಪರಾತ್ರಿ : ಒಂದುದಿನ ರಾತ್ರಿ ಸರಿಹೊತ್ತಿನಲ್ಲಿ ವಾರಿ ಎಂಬ ಆಳು 
ಓಡಿಬಂದು . . . ಹೇಳಿದನು (ನೀತಿಚಂ. ೫೪.೫). [ಸರ್ಮಿ * ಹೊತ್ತು (ಆ ಪೊಟ್ಟು)] 
ಸರಿಹೋಗು "ಸರಿವೋಗು' ನೋ. 
ಸರಿಹೋಲಿಸು (ಕ್ರಿ). ಸಮಾನವೆಂದು ಭಾವಿಸು : ಹೋಗ ಮೆಚ್ಚಿದ ಕುಜುಬರಿಗೆ 
ಕುಡುಬರ ತಂದುಜೆ  ಸರಿಹೋಲಿಸಬಹುದು ಅಜ್‌ದೊಳಗಾತ್ಮತತ್ವವ ಮೆಚ್ಚಿ 
ಸುಖಿಸುವೆಮ್ಮೆಆಚೆಯಗಾರೆಣೆಯೆನಬಹುದು (ಭರಚ. ೯-೯೪). 
ಸರಿ *- ಹೋಲಿಸು (ಆ ಪೋಲಿಸು)] 
ಸರೀಕ "ಸರಿಕ' ನೋ. 
ಸರೀಕತನ "ಸರಿಕತನ' ನೋ. 
ಸರೀಸೃಪ (ನಾ). ಹಾವು ಮುಂತಾದ ಹರಿದಾಡುವ ಪ್ರಾಣಿ : ಆ ಸರೀಸೃಪಮುಂ 
ಎಹಗಮುಂ . . . ಪುರುಷನುಮುದಯಿಸುಗುಮೇಟುನರಕಂಗಳೊಳಂ (ಸುಕುಮಾ. 
೧೧-೫೦) ; ದನುಜನೋ ಗಂಧರ್ವನೋ ಯಕ್ಸನೊ ಸರೀಸೃಪರೂಪ ದಿವಿಚೇಂದ್ರನೊ 
ನಿಧಾನಿಸಲಹಖೆಯೆ ನೀನಾರು (ಕುವ್ಮಾಳ. ೧೩-೪೨). [ಸಂ.) 
ಸರ್ಮು "ಸರಿವು' ನೋ. 
ಸರ್ಮು (ಗು). ೧. ತೆಳುವಾದ ; ಸೂಕ್ಷ್ಮವಾದ. (ನಾ). ೨. ಕತ್ತಿಯ ಹಿಡಿಕೆ. 
೩. ಬಾಣ. (ಸಂ 
ಸರ್ಮು "ಸರುವ್ರು'"ನೋ. 


ಸರುಕಿಸು 


ಸರುಕಿಸು "ಸರಕಿಸು' ನೋ. 
ಸರುಕ್ಕು "ಸರಕ್ಕು' ನೋ. 
ಸರುಕ್ಕು “ಸರಕ್ಕು' ನೋ. 
ಸರುಗ 'ಚರುಗ' ನೋ. 
ಸರುಗು "ಚರುಗ' ನೋ. 


ಸರುಜ (ಗು). ೧. ರೋಗವನ್ನು ಹೊಂದಿರುವ. (ನಾ). ೨. ರೋಗವುಳ್ಳವನು; 


ರೋಗಿ : ಪಾಪರತಂ ಸ್ವಭೃತ್ಮಕಲಹಂ ಸರುಜಂ ಹೃದ್ರೋಗಿ ದಿನಪನವರೋಹಿಣಿ 
ಯೊಳ್‌ (ಜಾತತಿ. ೯-೧೮); ಅರುಚಿಯದಲಲ್ಲಿ ಸಮನಿಸೆ ಸರುಜಂಗೌಪಧವಿರಕ್ತಿಯಾದಂತಕ್ಕುಂ 
(ಚಂದ್ರಪು. ೨-೩೯). (ಸ0.] 
ಸರುಪ, ಸಪ, ಸರ್ಪು (ನಾ). ಹಾವು ; ಸರ್ಪ : ಸರುಪ ಸುತ್ತಿದರೆ ಸರ್ವೋತ್ತಮನೆ 
-ನೀ ಕಾಯೊ (ಪುರಂದ- ಧಾ. ೨-೬೭-೨) ; ಹೆಣ್ಣುಮಕ್ಕಳ ದುಃಖ ಹೆತ್ತವ್ವ ಬಲ್ಲಳು ಹುತ್ತದ 
ಒಳಗಿರೋ ಸರುಪನ ಬೇಗೆಯ ನೆತ್ತೀ ಮೇಲಿರುವೊ ಶಿವ ಬಲ್ಲ (ನಾಪದ. ೭೦). ಸಪ್ಪೆ : 
ಸಪ್ಪಂಬೊಲೊಲ್ಹಾಲಿಸಿ ಕೋಪಾಟೋಪದಿಂದಂ ಮೊಲ್‌ಯುತೆ ಪೊಣರ್ದರ್‌ ಪೊಂಗಿ 
ವೀರಾಗ್ರಗಣ್ಮರ್‌ (ಉದ್ಭಟ. ೪-೧೦೪). ಸರ್ಪು : ಅದನ್ನು ತಿಂದರೆ ಸರ್ಪಿನ ವಿಷದಂತೆ 
ಅಮಲಾಗುತ್ತದೆ (ಕೃಷಿಪ್ರ. ೧೯೬). [ಆ ಸಂ. ಸರ್ಪ] 
ಸರುವ "ಸಬ್ಬ' ನೋ. 
ಸರುವದಾ (ಅ). ಯಾವಾಗಲೂ ; ಸತತವಾಗಿ : ಸರುವದಾ ಒದಜುವರು 
ಅರಣ್ಮವಾಸಿಗಳು ಮರದಡಿಗೆ ಬಿದ್ದ ಎಲೆಗಳ ತಿನ್ನುತ (ಪುರಂದ. ೪-೮೦-೩). 
[ಆ ಸಂ. ಸರ್ವದಾ। 
ಸರುವಿಗೋಸಾಸಿಗ (ನಾ). ಒಬ್ಬಾತನ ಹೆಸರು : ಮುತ್ತವುರೆರ ಸರುವಿಗೋಸಾಸಿಗ 
ಕೊಡಲಸೆಟ್ಟಿಯರಾ ಮದಾಮ್ಮನ್‌ (ಎಇ. ॥£, ೨೩-೧೧ ; ಸು. 800). “ಗೋಸಾಸಿಗ' 
ಪರಾ. (1 
ಸರುವಿಡಿ (ಕ್ರಿ). (ಬೇಟೆಯಲ್ಲಿ) ಮೃಗವು ಹೋದ ಜಾಡನ್ನು ಅನುಸರಿಸು : 
` ಬಿಯದರ್‌ ಬೇಂಟೆಯಾಡಲೆಂದು ಸಂಭ್ರಮಂ ಮಿಗೆ ಸರುವಿಡಿದು ಪಣೆಯಿರ್ಪೆಡೆಗೆಯ್ತಂದು 
ನಿಂದು (ಶಬಶಂ. ೩-೧೪ ವ). [ಸರ್ಮು (೬ ಸರುವ್ರು) 3 ಪಿಡಿ,] 
ಸರುವ್ರು "ಸರಿವು' ನೋ. . 
ಸರವು, ಸರವ್ಮಿ, ಸರ್ಕು, ಸರುಹ್ಮು (ನಾ). ೧. (ಬೇಟೆಯ ಸಮಯದಲ್ಲಿ) 
ಕಾಡುಮೃಗಗಳು ಓಡಾಡುವ ಹಾದಿ, - ಜಾಡು : ""ಸರುವೆಂದು ಮಿಗವಟ್ಟೆ'' 
(ಕಶಸಾ. ೫೧-೮೪) ;ಪುಲ್ಲಾನೊಳಾ ಪೋಪ ಪೇರುಡುವಂ ಸೋವುವಡಂಗಿಯೆಯ್ದು ಸರುವಂ 
ಕಟ್ಟಿಟ್ಟು ಸಾರಂಗಮಂ (ಸೂಕ್ತಿಸು. ೩-೧೧೫). ೨. ಸುಳಿಯುವಿಕೆ ; ಸುಳಿದಾಟ ; 
ಹಸುಬನ ಸರುವು ವಾಮದಿ ಗರ್ದಭನ ಬಲ ಕರಿಯ ಹಕ್ಕಿಯ ತಡೆಯ ಮನ್ನಿಸದೈದಿದನು 
ಭೂಪ (ಕುವ್ಮಾಳ. ೧೭-೩೩). ಸರವ್ಮಿ: ೧. "ಸರವಿವೋಗು' ಪರಾ. ಸರ್ಮು 2೧. 
ಸರುವ ಕಟ್ಟಿಸಿ ಬರಿಸಿ ಮಿಗವ ಬೆಂಬಿಡದೆ ಮುಂಬರಿ ನೂಂಕು ನಡೆ (ರುಕ್ಮಾಂಗ. ೧೦-೨೧); 
ಸರುವೊಳ್‌ ಹುದುಗಿಯುಂ ನೀರ್ದಾಣದೊಳ್‌  ಕತ್ತರಿಗಂಡಿಯನೆತ್ತಿಯುಂ 
(ರಾಮಾಶೃ. ಆ೪-೫). ಸರುಹ್ಮು : ೧. ಕಾಡಾನೆಗಳ ತದಿಕಿನಡವಿಯ ತೊವಲ ತಿನಹೋದ 
- ಸರುಹುಗಳೊಳಂ . . . ನಡೆದು (ಸಮ್ಮಕಾೌ. ೧೦-೪೧). (0) 
ಸರುವುಗಟ್ಟು "ಸರವುಗಟ್ಟು' ನೋ. 
ಸರುಷಪ "ಸರುಸಪ' ನೋ. 
ಸರುಸಪ, ಸರಿಸಪ, ಸರುಷಪ (ನಾ). ಸಾಸವೆ : ಸೇಸೆಯಿಕ್ಕಿದ ಸರುಸಪಂ 
[ಪಾಠಾಂ. ಸರ್ಷಪಂ]ಗಳೊತ್ತೆ ಸೈರಿಸಲಾಅ೦ (ವಡ್ಡಾರಾ. ೨-೫) ; ಸರ್ಷಪ -- ಸರುಸಪ 


(ಶಮದ. ೨೫೪ ಪ್ರಯೋ) . ಸರಿಸಪ : ವರ್ಷಂ, ವರಿಸಂ; ಸರ್ಷಪಂ, ಸರಿಸಪಂ 
(ಭಾಷಾಭೂ. ೧೨೪ ಪ್ರಯೋ) ; ಸರ್ಷಪಂ- ಸರಿಸಪಂ, ಸರ್ಗುಸಪಂ (ಶಬ್ದಾನು. ೧೪೭ ವ್ಮಾಖ್ಕಾ). 
ಸರುಷಪ: ಸರುಷಪಮಂ ಪೃತಮಂ . . . ತ್ರಿಫಲಾರಸದೊಳ್‌ ನಿರೂಹಣಕ್ರಿಯೆಗೆ 


ಯೋಜಿಪುದು ಧುರದೆಡೆಯೊಳ್‌ (ಅಶ್ವಶಾ. ೧೦-೧೬). 
[« ಪ್ರಾ. ಪರಿಸವ./ಸಂ. ಸರಿಷಪ, ಸರ್ಷಪ। 
ಸರುಹ್ಮು “ಸರಿವು' ನೋ. 


೮೩ಇರಣ 


ಸರೋಜಸಖ 


ಸರುಹ್ಮು "ಸರುವ್ರು' ನೋ. | 
ಸರೂಪ್ಮ, ಸೊರೂಪ (ನಾ). ಆಕೃತಿ ; ಸ್ವರೂಪ : "“ಸ್ವರೂಪ-ಸರೊಪ'' 
(ಶಮದ. ೨೮೧ ಪ್ರಯೋ). ಸೊರೂಪ : ಬಾವಜಿಯರ ಸೊರೂಪ (ಮೈಲರಿ. ೧೯೬೬, 
I< ಸಂ. ಸ್ವರೂಪ] 
ಸರೂಸ್ಮ (ಗು). ೧. ಸಮಾನವಾದ ರೂಪವುಳ್ಳ ; ಸದೃಶವಾದ. (ನಾ). 
೨. ರೂಪಸಹಿತವಾದುದು ; ಸಾಕಾರವಾದುದು : ಆ ಮೋಡಗಳು . . . 
ನೀರೂಪವನ್ನು ಸರೂಪವಾಗಿ ಮಾಡುತ್ತವೆ (ರಾಮಾನೆ. ೧೦೬). [ಸಂ.1 
ಸದೇಫ (ಗು). ೧. ರೇಫದಿಂದ ಕೂಡಿದ ; ರಕಾರಸಹಿತವಾದ :ಉರ್ದುಂಬಿರ್ದುಂ 
... ಗುರ್ದೆಯುಂ ಸರೇಫಪದಂಗಳ್‌ (ಶಮದ. ೩೭). (ನಾ). ೨. ರೇಘಸಹಿತವಾದ 
10 ಅಕ್ಷರ : ಅತ್ಮಂತಂ ಸರೇಫಸಂಯೋಗಾಂತರಮಮರ್ದೊದವೆ ಮಧುರೆಯೆಂಬುದದಕ್ಕುಂ ` 
(ಕಾವ್ಮಾವ. ೫೬೨). (ಜಂ. 
ಸರೋಂಬು (ನಾ). ಸರೋವರದ ನೀರು : ಬಿರಯಿಗಳನೆಚ್ಚು ರಕ್ತಂಬೊರೆದರಲಂಬಂ 
ಸರೋಂಬುವೋಳ್ತೊಳೆಯಲ್ಕೆಂದರಲಂಬನಿಳಿಪಿದಂತಿರೆ ತರುಣಿಯರ ಸರಕ್ತಕೇಕರಂ 
ಮಾರ್ಪೊಳೆಗುಂ (ರಾಜಶೇ. ೧೦-೬೭). ಸಂ.) 
15(ಸರೋಗ (ನಾ). ೧. ಬೇನೆ ; ರೋಗ : ""ಸರೋಗಂ ಚಮರೀಮೃಗಂ ಸರಿಸ ಭೂಜಮಿವು 
ಸರಳಾಖ್ಯ'' (ನಾನಾರ. ೬೪). ೨. ರೋಗವುಳ್ಳವನು;ರೋಗಿ : ಸಮಕೊಂಡ ಪುಣ್ಮಮುಂ 
ಪಾಪಮುಮಿಲ್ಲದಾದೊಡಾಳ್ದನಾಳ್‌ ಸರೋಗನರೋಗಂ . . . ಎಂಬೀ ಲೋಕಯಾತ್ರೆ 
ಕಿಡದೆ (ಶಾಂತಿಪು. ೮-೧೪೦); ಶಕಟಭವಂ . . . ಸರೋಗಂ (ಜಾತತಿ ೧೩-೧೩). ([ಸಂ.) 
ಸರೋಚಕ (ನಾ). ಮನೋಹರವಾದುದು : ಮೂವತ್ತೆರಡಂಗಹಾರಮೆಸೆದುವು 
ಸರೋಚಕಂಗಳ್‌ ಸುಚಾರಿಗಳ್‌ ಸುರಪತಿಯಾ (೪ಜಪ. ೫-೮). ಸಂ.) 
ಸರೋಜ (ನಾ). ನೀರಿನಲ್ಲಿ ಹುಟ್ಟಿದುದು ; ತಾವರೆ : ಗಂಧರ್ವಲೋಕದ 
ಸರೋಜಂಗಳಿವೆ ದೇವ (ನಂಬರ. ೯-೫೫). ಸಂ.) 
ಸರೋಜನಿಲಯ (ನಾ). ತಾವರೆಯೇ ನೆಲೆಯಾಗಿರುವವನು ; ಬ್ರಹ್ಮ: 
ಕುಳಗಿರಿಯಂ ಸರೋಜನಿಲಯಂ ಮನುಜಾಕೃತಿಯಾಗಿ ಮಾಡಿದಂತೊಳವೆನಿಪಂತುಟಪ್ಪ 
ಪೊಸ ಬಣ್ಣದೊಳೊಂದಿದ ಪಾರಿಜಾತಮಗ್ಗಳಮೆಸೆದೊಪ್ಪುವಂತೆ . . . ಕರಮೊಪ್ಪಿದಂ 
ದಶಸಹಸ್ರಮದೇಭಬಳಂ ವೃಕೋದರ೦ (ಪಂಪಭಾ. ೨-೩೮). [ಸಂ.) 
ಸರೋಜಪ್ರಭವ (ನಾ). ತಾವರೆಯಲ್ಲಿ ಹುಟ್ಟಿದವನು ; ಬ್ರಹ್ಮ : ಬ್ರಹ್ಮ ವಿಷ್ಣು 
ಜಿನ ಪ್ರಮುಖರಾದ ವಿಭುಗಳಾರಾರಿಂಗೆ ನಿಜಪದವಿಭವಮಂ ಕೊಟ್ಟರು 
ಸರೋಜಪ್ರಭವಹರಿಮುಖ್ಕಾಮರಾಸುರನರಮುನೀಂದ್ರರಿಗೆ (ಬಸಪು. ೫೪-೬೬). (ಸಂ. 
30] ಸರೋಜಮಿತ್ರ (ನಾ). ತಾವರೆಯ ಗೆಳೆಯ ; ಸೂರ್ಯ : ನಿಳಿಂಪವಧೂವಕ್ತ್ರ 
ಸರೋಜಮಿತ್ರನೆನೆ ... ಅದೇಂ ನಲಿದನೊ* ಕಲ್ಪಾಮರಂ ಕಲ್ಪದೊಳ್‌ 
೯೯-೩೫). ಸಂ.) 
ಸರೋಜರಿಪು (ನಾ). ೧. ತಾವರೆಯ ವೈರಿ ; ಚಂದ್ರ : ಸರೋಜಸಖನಿಲ್ಲದಂಬರ 
ಮನಾದಮುದ್ದೋ ತಿಸಲ್‌ ಸರೋಜರಿಪು . . . ನೆಚೆಗುಂ (ಚಂದ್ರಪು ೩-೬೩). 
೨. ಛಂದ] ಒಂದು ಅಕ್ಷರಗಣದ ಹೆಸರು ; ಭಗಣ : ಒಂದಿರೆ ಸರೋಜರಿಪು 
ಭಾನು [ಖಾಣಾಂ. ಶಶಾಂಕದಿವಸೇಶ] ಮರುದಿಂದ್ರಲ್‌ . . . ಕೇಳ್‌ ಪೆಸರಿಂ ವನಮಯೂರಂ 
(ಛಂದೋಂಬು. ೨-೧೪೯). [ಸಂ.) 
ಸರೋಜಪಂಡ (ನಾ). ತಾವರೆಗಳ ಸಮೂಹದಿಂದ ಕೂಡಿದುದು; ಕಮಲ 
ಸರೋವರ : ಕಾಣ್ಪಿರಾ ಬಳಯುತನಂ ಪುರೋಪವನಷಂಡಸಮಾಪ ಸರೋಜಷಂಡ 
ದೊಳ್‌ (ತಂರಾಮಾ. ೭-೧೧೦). ಸಂ.) 
ಸರೋಜಸಂಭವ (ನಾ). ಎ ಸರೋಜಪ್ರಭವ :ಲೋಕಮನೆಯ್ದೆ ಸರೋಜಸಂಭವಂ 
ಪೊದಿಸಿದ ಪಾಂಡುಕಂಬಳಮಿದೆಂಬವೊಲಾದುದು ಮಂಜಿನುರ್ವರಂ (ಪುಷ್ಪಪು ೬-೩೮). 
(ಸಂ. 
ಸರೋಜಸಖ (ನಾ). ಎ ಸರೋಜಮಿತ್ರ : ಸರೋಜಸಖನೊಯ್ಯನೆ ಪೊರ್ದಿದನಸ್ತ 
; ಸರೋಜಸಖನಿಲ್ಲದಂಬರಮನಾದಮುದ್ದೋತಿಸಲ್‌ 
ಸರೋಜರಿಪು . ಎ ನೆಟ್‌ಗು೦ (ಚಂದ್ರಪು. £-೩೭). (ಸಂ. 


೪೬-೧೧; 1122). 


ತಿ 


20 


26 


(ಸುಕುಮು. 


35 


40 


A ಶೈಲಮಂ (ಕಾದಂಪೂ. ೨೭೬೧) 


ಸರೋಜಾಂಬಕ 


ಸರೋಜಾಂಬಕ (ನಾ). ತಾವರೆಯಂಥ ಕಣ್ಣುಗಳುಳ್ಳವನು ; ಕಮಲಾಕ್ಷ ;; 
ವಿಷ್ಣು : ಬೌದ್ದಾಳೃತಿಯುಂದೆ ಯೋಗದೊಳೆ ಕೂಡರ್ದೆ 
po ೧-೬೩). ([ಸಂ.) | 

ಸರೋಜಾಕರ (ನಾ). ಬ ಸರೋಜಷಂಡ : ಹ್‌ 
ಕುಟ್ಮಲವಿಲಸದಳಂಕಾರಮಾಗಿರ್ದುದಂ . . . ನೋಡಿ ಕಂಡೆಂ (ಸುಳವ. ೬-೧೯). [ಸಂ.] | 

ಸರೋಜಾತ (ನಾ). ಸರೋಜ : ಸರೋಜಾತಾದಿ ನಿಸ್ಸಾರವಸ್ತುಗಳೊಳ್‌ 
ಫ್ಯೊ್‌್‌ಸುವ ತುಸ ಮಮುಳನಟಿ: ಲೂನೆಲ ಯರ್‌ದರುವಿಗಿರಿರು. (ರಿಷ ೬.೫ ; ನಂದಿ 
ಶ್ರೀಜೈನಭಾಸ್ವ್ಯತ್ತ,ಮಯುಗಲಸರೋಜಾತಭ್ಯಂಗೆಂ (ಸುಕುಮಾ. ೧-೫). [ಸಂ.] 

ಸರೋಜಾತಜಾಂಡ (ನಾ). ಬ್ರಹ್ಮಾಂಡ : ಬಳಸುತ್ತಂ ಕೀರ್ತಿಸುತ್ತುಂ ಸುಳಿದು 
ಸುಳಿದು ತರ್ಕೆಸಿರಲ್‌ ಕೂಡೆ ಶೇಪೋಜ್ಜ _ಳಕಾಯಂ ತೀವಿದಾ ಪೇಳಿಗೆವೊಲಿರೆ 
ಸರೋಜಾತಜಾಂಡಂ (ಎಕ. ೪, ಹಾಸನ. ೫೩-೧೬ ; 1170). (ಸಂ.] 

ಸರೋಜಾಸನ (ನಾ). ಕಮಲವೇ ಪೀಠವಾಗಿರುವವನು ; ಬ್ರಹ್ಮ : ಗತಿಮಾರ್ಗಂ 
. . . ಛಂದಮಾಣತಿ ಶಾರೀರಮೆನಿಪ್ಪ ಗೀತದೆಡೆಯೊಳ್‌ ರೇಚಂ ಸರೋಜಾಸನಂ 
(ಮದತಿ. ೧-೨೪) ; ನರಕನಾತಂ ಲೋಕಸಂಹಾರಮೂರ್ತಿ ದಶಾಸ್ಕಾದಿಗಳಿಂ ಬಲಾಧಿಕನದಂ 
ಬಲ್ಲೆಂ ಸರೋಜಾಸನಾ (ಜಗವಿ. ೧-೬೯). 10.1 

ಸರೋಜಿನಿ (ನಾ). ೧. ಕಮಲದ ಬಳ್ಳಿ. ೨. ಕಮಲಗಳ ಸಮೂಹ. 
೩. ಕಮಲಗಳಿಂದ ತುಂಬಿದ ಸರೋವರ : ಇದು ಸಕಳಸುಕವಿಜನಮನಸ್ಸರೋಜಿನೀ 
ರಾಜಹಂಸಾಯಮಾನಾನೂನಕವಿತಾಗುಣೋದಯಂ (ಕಾವ್ಮಾವ. ೪೯೭ ಗದ). ೪. ಕಮಲ. 

1ಸಂ. ಸರೋಜಿನೀ) 

ಸರೋಜಿನೀಪತಿ (ನಾ). ಕಮಲಗಳ ಒಡೆಯ ; ಸೂರ್ಯ. [ಸಂ] 

ಸರೋಜಿನೀವನ (ನಾ). ಕಮಲಗಳ ಗುಂಪು :ಸರಸಿಜಬಾಂಧವನಸ್ತಾಂತರಗತನಾಗಿರೆ 
ಸರೋಜಿನೀವನಮಾದಂ ಕೊರಗುತ್ತೆ ಮುಗಿಗುಂ (ಕಎರಾ. ೩-೬೧). |ಸಂ.) 

ಸರೋಜೇಕ್ಸಣ (ನಾ). ಎ ಸರೋಜಾಂಬಕೆ : ಸರೋಜೇಕ್ಷಣನತ್ತಲೊಂದೆಡೆಯೊಳಾ 
ಯಿರ್ದಪ್ಪನೆಮ್ಮಗ್ರಜಂ (ಜಗವಿ. ೩-೧೪). 1ಸಂ.। 

ಸರೋದ್‌ (ನಾ). ಒಂದು ಬಗೆಯ ತಂತೀವಾದ್ಕ : ಅವರು ಹಸಲಾಂತಿ ಸರೋದ್‌ 
ವಾದಕರು (ರೂಢಿ). [| ಹಿಂ. ಸರೋದ್‌ ; ಮರಾ. ಸರೋದ್‌, ಸರೋದಾ]। 

ಸರೋಧಿ (ನಾ). ಕಡಲು ; ಸಮುದ್ರ : ಬೆಳಗು ಹಳಪಳನೆ ಮೊಳೆತುದು . . . ಅಳಿಯ 
ಸೆಆಬಿಟ್ಟುದು ಧರಾಜನದ ಕಣ್ಣ ಬಜ ತಿಳಿದುವು ಸರೋಧಿ (ಪಾಠಾಂ. ಸರೋಜ. 
ಸಿರೋಡಿ] ಮೈದೆಗೆದುದು (ಸಿದ್ದಲಾ. ೩-೪೫) ; ವಿತತಚತುರಂಗಬಳಸಂಯುತನತಿಸಾಹಃ 
ಸರೋಧಿಮಧ್ಮಸ್ತಿತನುದ್ದತನಾ ಸಿಂಹಳಂ (ಲಾಜಶೇ. ೫-೧೩೧). 1ಸಂ.1 

ಸರೋನಿಧಿ (ನಾ). ವ ಸರೋಧಿ : ಎಮಗಿಲ್ಲ ಭೇದಮಿನ್ನೆನ್ನ ಮಗಂಗೆ ಕಾಯದಿರನುತ್ತೆ 
ಸರೋನಿಧಿ ಬಂದ ಭಾನುವಂ ಮನ್ನಿಸುತಿತ್ತ ಪಖೀತವಸನಂ ನಿಜಮೆಂದೆನೆ ಸಂಜೆ ರಂಜಿಕುಂ 
(ರಾಜಶೇ. ೧೧-೯). [ಸಂ.] 

ಸರೋಭವ (ನಾ). = ಸರೋಜ : ಶಿವಲಿಂಗಾಂಭ್ರಯನೊಲ್ಲು ಪೂಜಿಸಿದಂ . . . 
ಸರೋಭವಮುಖ್ಯಪ್ರಸವಾತಿಶೋಭಿತಸುಗಂಧಾಚ್ಛಾಕ್ಷತ . . . ಗೀತವಾದ್ಕರವದಿಂ 
ಭೂಭಾಮಿನೀಭೂಷಣಂ (ರಾಜಶೆ. ೧೦-೫೮). ಸಂ. 

ಸರೋರುಹ (ಗು). ೧. ಸರೋವರದಲ್ಲಿರುವ : ಅತಿಢಗೆಯಿಂದ ಸಕಲಸರೋರು 
ಹಾಂಬುವನೊಂದೆ ಶ್ವಾಸದಲೀಂಟಿದೆನು ಶಂಕಿಸದು ಕೋಪಾಗ್ನಿ (ಕವ್ಮಾಕ. ೧೯-೯೧). 
(ನಾ). ೨. ಎ ಸರೋಜ : ಕವಚತ್ತ ಸರೋರುಹಾಕರಾವಸ್ಥಿತಹಂಸನೆಂಬುದು 
ಸಮಸ್ತಮಹೀಜನಮಿನ್ಹ್ರರಾಜನಂ (ಎಕ. 1೧೩೬-೪೨ 982) ;ನೀರ ತಾರೈ ಹೋಗು ನಕುಲ 
ಸರೋರುಹದ ಪತ್ರದಲಿ (ಕುವ್ಮಾಅ. ೨೩-೨). (ಸಂ.] 

ಸರೋರುಹಾಕರ (ನಾ). = ಸರೋಜಷಂಡ : ನೀಮಾ ಸರೋರುಹಾಕರದೊಳ್‌ 
ಮಿಂದಾದಿತ್ಮಂಗರ್ಭ್ಯ್ಯಮನೆತ್ತುವಾಗಳ್‌ ಬೆರಲಿಂ ಸಡಿಲ್ಲು ಬೀಟ್ತು ತತ್ಸರೋರು 
ಹಾಕರದೂಳಗಣ ಸರೋಜಕುಟ್ಮಲದೊಳ್‌ ಸಿಲ್ಕಿರ್ದುದು (ಸುಕುಮಾ. ೩-೧೪ ವ). [ಸಂ.] 

ಸರೋರುಹಿಣೀವನ (ನಾ). ಎ ಸರೋಜಿನೀವನ : ಸರೋರುಹಿಣೀವನಂಗಳೊಳ್‌ 
ವಲಿ ತಲೆದೋಜದಂತು . . . ಎಲರೊಲವುಣ್ಮೆ ತೀಡಿದುದು (ಚಂದ್ರಪು. ೨-೧೮೫). [ಸಂ.] 


ಸರೋಜಾಂಬಕಾ 


5 


10 


(5 


35 


ಹಿ ಗಂ ವಾ ಸಾಾಾಪಾಪಾಪಾೂಾೂಾ್ಣ:- ಣ/ೂಗ/ಗ /ಓಉಕಾತಾನಕಾಣಾಸಾಗಾಘೂಘಣಘಣಾಣಾ 


ಇ0 


45 


ಸರ್ಕೀಟು 


| ಸರೋವನ (ನಾ). ಸರೋವರದ ನೀರು :ತೋಡಿದನ್‌ ತನ್ನೆದೆಯ ಭಾವಾಭಿಲಾಷೆಯ 
ಸರೋವನಂ ಕೋಡಿವರ೦ಯಲ್ಕೆ (ಶ್ರೀರಾಮಾ. ೧೬೯-೪೬೫).  [ಸಂ.1 
ಸರೋವರ (ನಾ). ಕೊಳ ; ಸರಸ್ಸು `: ದೀನಜನತಾಕಲ್ಪಾಂಪ್ರಪಂ ವನಕರಿ ಕದಡೆ 
| ಳಿದ ಸರೋವರದಂತೆ ಪ್ರಸನ್ನಾಂತರಂಗನಾಗಿರ್ಪನ್ನೆಗಂ (ಶಾಂತಿಪು ೫-೧೪೮ ವ) ; 
| ನೀರೆಸೆವಂತಗುಲೌಸುವುದು ಕೂಪ ಸರೋವರ ದೀರ್ಥಿಕಾ ತಟಾಕಂಗಳುಮಂ 
(ಲೋಕೋಪ. ೫-೩). (!ಸಂ.] 
ನಡೆ ಇವಾರಿ (ನಾ). ೨ ಸರೋವನ : ನಿಯಮದಲಿ ಕಾಮಿನಿ ಸರೋಬಾರಯವಿ 
ಮಿಂದಳು (ಕುಮ್ಮಾಅ. ೪-೪೭). ಸಂ.) 
ಸರೋಷ (ಗು). ೧. ಕೋಪದಿಂದ ಕೂಡಿದ ; ಕುಪಿತಗೊಂಡ : "ಸರೋಷಮತಿ' 
ಪರಾ. (ನಾ). ೨. ಕೋಪ ; ರೋಷ : ತೆಗೆದೆಚ್ಚನು ಸರೋಷದಲಿ (ಕೃಕರ್ಜಾ. 
[ಸಂ.1 
| ಸರೋಷಮತಿ (ನಾ). ಕುಪಿತನಾದವನು : ಇಡೆ ಪಣೆಯನಡಸಿ ಕಂದಮ 
|. ನೊಡೆದುಚ್ಚಳಿಸಿರೆ ಸರೋಷಮತಿ ಮಗುಳ್ವಿದಿರಂ ನಡೆದದಆಣಸಿನ ಮೊನಯಿಂದೂಡ 
ನಿಕ್ಕಿತು ಪಾಯ್ದು ಪಂದಿಯವನಂ (ರಾಜಶೇ. ೫-೯೧). ([ಸಂ.) 
ಸರ್ಕರೆ `ಸಕ್ಕರೆ' ನೋ. 
| ಸರ್ಕಸ್‌ "ಸರ್ಕಸ್ಸು' ನೋ. 
ಸರ್ಕಸ್ಸು, ಸರ್ಕಸ್‌ (ನಾ). ಮನುಷ್ಯರ ನಾನಾಬಗೆಯ ಕಸರತ್ತುಗಳ ಹಾಗೂ 
ತರಬೇತು ನೀಡಿದ ಪ್ರಾಣಿಗಳ ವಿವಿಧಬಗೆಯ ಆಟಗಳ ಪ್ರದರ್ಶನ ಮತ್ತು 
ಅವುಗಳನ್ನು ಪ್ರದರ್ಶಿಸುವ ಸ್ಥಳ : ನಾಟಕದವರು, ಸರ್ಕಸ್ಸಿನವರು, ಚಿತ್ರದರ್ಶಕರು. 
ಮತಬೋಧಕರುಇತ್ಯಾದಿಗಳಿಗೊಂದು ಸುಗ್ಗಿಯ ಕಾಲ (ಹುಟ್ಟಿಹ. ೭೪) ; ಈ ಹೆಣ್ಣಿನೂಡನಾಃ 
ನನಗೆ ಭಯಂಕರ, ನಾನು ಸರ್ಕಸ್ಸಿನ ಮೇಕೆ (ಇಂಚಾಪ. ೧೯೭-೭೧). ಸರ್ಕಸ್‌ : ಸಿಂಹ 
ಸರ್ಕಸ್‌ನಲ್ಲಿ ಕಸರತ್ತನ್ನು ಮಾಡಬಲ್ಲುದು (ಜೀವಾತ್ಮ. ೨೦೯) ; ಮಳೆಯ ಪಂಜರದಲ್ಲಿ 
ಸೆರೆಯಾಗಿಹವು ಸರ್ಕಸ್‌ ಹುಲಿಗಳು (ನಲಮು. ೧೨-೨೧). 16- “ಇಂ. Circus) 
ಸರ್ಕಾರ, ಸರಕಾರ (ನಾ). ೧. ಒಂದು ದೇಶ ಅಥವಾ ರಾಜ್ಯದ ಆಡಳಿತ 
ವನ್ನು ನಡೆಸುವ ಸಂಸ್ಥ : ನಮ್ಮೂರಿನ ವ್ಯಾಜ್ಯಗಳು ಸರ್ಕಾರದವರೆಗೆ ಹೋದದ್ದೇ 
ಅಪರೂಪ (ಹುಟ್ಟಹ. ೧೪) ; ಜಗದೀಶನಿಗೇನೋ. .. ಸರ್ಕಾರದಲ್ಲಿ ಉಚ್ಚ ಅಧಿಕಾರಿಯಾಗ 
ಬೇಕೆಂಬ ಹಂಬಲ (ಸಕ. ೯೫). ಸರಕಾರ : ೧. ತಳ್ಳಿ ತಗಾದಿ ಮಾಡಿ ಸರಕಾರಕ್ಕೆ ಹೊನ್ನ 
ಕೊಟ್ಟವರು (ವಚಶಾ. ೩೩೧-೧೦) ; ಭೂಮಿಯಂನ್ನು ಅನುಭವಿಸಿಕೊಂಡು ಸರಕಾರದ 
ಹಣವಂನ್ನು ತೆತ್ತುಕೊಂಡುಬಹುದು (ಎಕ. ೪ಗ, ಸಾಗರ. ೪೬-೨೮ ; 1646) ; ದೇಶದಲ್ಲಿ 
ಎಲ್ಲರನ್ನೂ ಆಳುವ ಮತ್ತು ಕಾಪಾಡುವ ಏರ್ಪಾಟೇ ಸರಕಾರ (ರಾಜ್ಮಾ ೭೩). 
೨. ಒಡೆಯ; ಮುಖ್ಯಸ್ಥ; ಪ್ರಭು : ಸರಕಾರ, ಈಗ ನನ್ನಲ್ಲಿ ಕಸರಾದರೂ 
| ಏನು ಉಳಿದಿದೆ? (ಜಮಿನ್ಹಾ. ೧೩೫). 
[- ಪಾರ. ಸರಕಾರ್‌, ಸರ್ಕಾರ್‌ ; ಹಿಂ. ಮರಾ. ಸರಕಾರ್‌। 
| ಸರ್ಕಾರಿ, ಸರಕಾರಿ (ಗು). ಸರಕಾರಕ್ಕೆ ಸಂಬಂಧಪಟ್ಟ ; ಸರ್ಕಾರದ ವ್ಯವಸ್ಥೆಗೆ 
| ಒಳಪಟ್ಟ : ಸರ್ಕಾರಿ ಕೆಲಸದಲ್ಲಿದ್ದಾಗ ಉದ್ದಕ್ಕೂ ನನ್ನ ಮೇಲಿನ ಅಧಿಕಾರಿಗಳು 
ಜನರ ಸಂಗಡ ಭಿನ್ನಾಭಿಪ್ರಾಯಕ್ಕೋಸ್ಕರ  ಮನೋವಿಕಾಸಕ್ಕೂಳಗಾದೆ 
(ಚೆಂಗಾಳ್ವ ೫, ಮುನ್ನುಡಿ). ಸರಕಾರಿ : ಸದಾಶಿವರಾಯರು . . . ಸರಕಾರಿ ಶಾಲೆಯ 
"ಶಿಕ್ಷಕರಾದರು (ಇಂಚಾಪ. ೬-೧೯) ; ಆ ಊರಿಗೆ ಒಬ್ಬ ಹೊಸ ಸರಕಾರಿ ಡಾಕ್ಟರರು 
ಆಗಮಿಸಿದ್ದರು (ಫಲಸಂ. ೩೩). («- ಪಾರ. ಸರಕಾರೀ, ಸರ್ಕಾರೀ; ಹಿಂ. ಮರಾ. ಸರಕಾರೀ) 
| ಸರ್ಕಾರಿನೌಕರಿ, ಸರಕಾರಿನೌಕರಿ (ನಾ). ಸರಕಾರದ ಉದ್ಯೋಗ , - ಕೆಲಸ : 
| ಅವರು ಇದುವರೆಗೂ ಸರ್ಕಾರಿನೌಕರಿಯಲ್ಲಿದ್ದು ನಿವೃತ್ತರಾದವರು (ರೂರ). 
| ಸರಕಾರಿನೌಕರಿ : ಆದರೂ ಎಲ್ಕಾರ ಸರಕಾರಿನೌಕರಿ ನೋಡಿದ್ದರ ಆಗತಿತ್ತು 
| (ವೈನಿ. ೧). [ಸರ್ಕಾರಿ 4 ನೌಕರಿ. / ಮರಾ. ಸರಕಾರೀನೋಕರೀ। 
[ 


| ೧೧-೬೪). 


ಸ್ವಲ್ಪ 


ಸರ್ಕಿಟ್‌ "ಸರ್ಕೀಟು' ನೋ. 
ಸರ್ಕೀಟು, ಸರ್ಕಿಟ್‌, ಸರ್ಕೂಟ್‌ (ನಾ). ಆಡಳಿತ ನಿಮಿತ್ತವಾಗಿ ಅಧಿಕಾರಿಗಳು 
ಕೈಗೊಳ್ಳುವ ಸಂಚಾರ : ಅಮಲ್ಹಾರರು ಸರ್ಕಿಟಿನಿಂದ ಹಿಂದಕ್ಕೆ ಬಂದ ಮೇಲೆ ನಿಮ್ಮ 


ಸರ್ಕೂಟ್‌ 


ಅರ್ಜಿಯನ್ನು ನೋಡುತ್ತಾರೆ (ಮಧ್ಯಮ. ೧೬೫) ; ಸಾಹೇಬರ ಸರ್ಕೀಟು ಜೂನ್‌ ತಿಂಗಳಲ್ಲಿ 
(ಮಗಮೂಂ. ೬೨). ಸರ್ಕಿಟ್‌: ಅಮಲ್ಲಾರರಿಗೆ ತಿಂಗಳಿಗೆ ಒಂದು ಬಾರಿ ಸರ್ಕಿಟ್‌ ತಿರುಗುವ 
ಸಂಪ್ರದಾಯವಿತ್ತು (ಪಂಜಿನ. ೧೦೪). ಸರ್ಕೂಟ್‌ : ರಾಜಾರಾಯರು ಹತ 
ಕೆಲಸಕ್ಕೋಸ್ಕರ ಸರ್ಕೂಟ್‌ ಹೋಗಿದ್ದಾರೆ (ಇಬದು. ೨೩). [€- ಇಂ. Circuit] 

ಸರ್ಕೂಟ್‌ "ಸರ್ಕೀಟು' ನೋ. 

ಸರ್ಗ, "ಸಗ್ಗ' ನೋ. 

ಸರ್ಗ (ನಾ). ೧. ಬಿಡುವಿಕೆ ; ತ್ಯಾಗ. ೨. (ಮಲಮೂತ್ರಗಳ) ವಿಸರ್ಜನೆ. 
೩. ಸೃಷ್ಟಿ ; ನಿರ್ಮಾಣ. ೪. ಜಗತ್ತಿನ ಸೃಷ್ಟಿ ,- ಉತ್ಪತ್ತಿ; ಕ ಇದರ ವರ್ಣನೆ 
ಪುರಾಣದ ಪಂಚಲಕ್ಟಣಗಳಲ್ಲಿ ಒಂದು: "ಪ್ರತಿಸರ್ಗ' ಪರಾ. ೫. ವಿಶ್ವ ; 
ಬ್ರಹ್ಮಾಂಡ. ೬. ಸ್ವಭಾವ ;ನೈಸರ್ಗಿಕಗುಣ, - ಪ್ರವೃತ್ತಿ. ೭. ಮುನ್ನುಗ್ಗುವಿಕೆ; 
ದಾಳಿ ; ಆಕ್ರಮಣ. ೮. ನಿರ್ಧಾರ ; ನಿಶ್ಚಯ. ೯. ಒಪ್ಪಿಗೆ ; ಸಮ್ಮತಿ. 
೧೦. ಗುಂಪು ; ಸಮೂಹ : ಶಲ್ಕ ಪಾರ್ಥರ . . . ನಿರುಪಮಾಸ್ತ್ರಪ್ರೌಢಿಯನು 
ದುರ್ಧರ ಶಿಳೀಮುಖ ಸರ್ಗಬಂಧಸ್ಫುರಣವನು ಹಿಂದೀಸುದಿನ ಕಾಣೆನು ರಣಾಗ್ರದಲಿ 
(ಕುವ್ಮಾಶ. ೨-೪೮). ೧೧. ಬಾಣ. ೧೨. ಕಾವ್ಮ ಮೊದಲಾದುವುಗಳ ಒಂದು 
ಭಾಗ ; ಅಧ್ಯಾಯ ; ಪ್ರಕರಣ : ಒಂದು ಸರ್ಗಮನೊಂದು ಪದ್ಮಮನಲ್ಲದೊಡೊಂದು 
ಪಾದವನೋದಿದೊಡೆ ಅಂದಂದಿನೊಳೆಸಗಿದ ಪಾಪಂಗಳಂದಂದಿಗೆ ಪರಿಹರಿಸುವುವು 
(ಹದಿಬ. ೯-೪೨). ೧೩. ಶಿವನ ಒಂದು ಹೆಸರು. ೧೪. ಮೂರ್ಛೆ; ಮೋಹ. 

[ಸಂ.1 

ಸರ್ಗಬಂಧ (ನಾ). [ಕಾವ್ಯಮಾ] ಎಂಟಕ್ಕಿಂತಲೂ ಹೆಚ್ಚು ಸರ್ಗಗಳನ್ನುಳ್ಳ, 
ಮಹಾಕಾವ್ಕಲಕ್ಷಣಗಳಿಂದ ಕೂಡಿದ ಕಾವ್ಮ ; ಮಹಾಕಾವ್ಯ : ದೊರೆವೆತ್ತ 
ಪದ್ಮದಿಂದಂ ವಿರಚಿಸಿದುದು ಸರ್ಗಬಂಧಮಕ್ಕುಂ ಕಾವ್ಮಂ (ಕಾವ್ಮಾವ. ೯೫೦). 
"ಮಹಾಕಾವ್ಯ' ಪರಾ. [50.1 

ಸರ್ಗಸ್ತ "ಸಗ್ಗಸ್ತ' ನೋ. 

ಸರ್ಜ, (ನಾ). ೧. ಒಂದು ಬಗೆಯ ಮರ ; ರಾಳದ ಮರ ; ಸಾಲವೃಕ್ಷ: 
“'ಶಾ(ಸಾ)ಲಃ, ಸರ್ಜಃ - ಈ ೨ ಸಾಲವ್ಯಕ್ತಂ'' (ಹಲಾಯು. ೩೨-೪೨). ೨. ರಾಳ. [ಸಂ.] | 25 

ಸರ್ಜಾ, ಶರಜಾ (ನಾ). ೧. ಸಿಂಹ : "ಸರ್ಜಪಾರ್ಕೆ' ಪರಾ. ಶರಜಾ:! 
೨. ಒಂದು ಪದವಿ, - ಹುದ್ದೆ. 

ಶರಜಾರಾಯ = ಒಂದು ನಿರ್ದಷ್ಟಪದವಿಯನ್ನು ಹೊಂದಿದವನು, - 

ಬಿರುದನ್ನು ಪಡೆದವನು : ರಾಯಸದ ಶಂಕರನಾರಣಯಂಗೆ ಶರಜಾರಾಯನೆಂದು 
ಪೆಸರಿತ್ತುಚಿತಮಾದುಡುಗೊರೆ ವೀಳ್ಮಂಗಳನಿತ್ತು . . . ಕಳುಪಲ್‌ (ಕಳನ್ಯ. ೬-೨೯). 

(- ಪಾರ. ಸರಜಾ, ಶರರ್ಭು ; ಹಿಂ. ಸರಜಾ ; ಮರಾ. ಸರಜಾ, ಸರ್ಜಾ 


10 


15 


20 


ಸರ್ಜಾರಾವ್‌, ಸರ್ಜೇರಾವ್‌ - ಒಂದು ಪದವಿ] 

ಸರ್ಜಕ (ನಾ). ಎ ಸರ್ಜ ೧. (ಸಂ. 

ಸರ್ಜಕ್ಷಾರ, ಸದ್ಯಕ್ಷಾರ (ನಾ). (ಅಶುದ್ಧವಾದ) ಸೋಡಿಯಂ ಕಾರ್ಬೊನೇಟು 
ಎಂಬ ಖನಿಜದ್ರವ್ಮ ; ಸರ್ಜಿಕಾಕ್ಸಾರ : ಯವಕ್ಷಾರ, ಸರ್ಜಕ್ನಾರ, ಜಟಾಮಾಂಸಿ 
ಇವನ್ನು ಬಗೆಯೊಂದಕ್ಕೆ ೧ ಪಲದಂತೆ ಹಾಕಿ (ಸಕವೈೆ. ೪೧ ವಂ). ಸದ್ಯಕ್ಷಾರ : 
“ದ್ವಿಕ್ಷಾರ,- ಸದ್ಮಕ್ಷಾರ, ಯವಕ್ಷಾರ'' (ಓಷಧಿ. ೭೫) ; ಸದ್ಮಕ್ಷಾರ, ಯವಕ್ಷಾರ, 
ಲೋಳಿಸರ . . . ಓಮ ಇವೆಲ್ಲವನ್ನು ಪ್ರತ್ಮೇಕ ಒಂದೊಂದು ಚೂರ್ಣಮಾಡಿ 
(ಎವ್ಮೆವ. ೫೦) ; ಶುಂಠಿ, ಹಿಪ್ಪಲಿ, ಮೆಣಸು . . . ಸದ್ಮಕ್ಷಾರ ಸಹ ಸಮಾನಚೂರ್ಣಂ 
ಮಾಡಿ (ಸವ. ೧೮೦). "ಸಜ್ಜೀಕಾರ' ಪರಾ. [೬ ಸಂ. ಸರ್ಜಿಕ್ಷಾರ] 

ಸರ್ಜನ (ನಾ). ಸೃಷ್ಟಿಸುವಿಕೆ ; ಸೃಜನ : ಯಷಿಯ ವರ್ಣನೆಯಂತೆ ಜಡಪ್ರಾಣಕ್ಕೆ ಈ 
ವಿಶ್ವಬ್ರಹ್ಮಾಂಡದ ಸರ್ಜನ ಧಾರಣಶಕ್ತಿಯಿಲ್ಲ (ಭಾರದ. ೪೩). ಸಂ.) 

ಸರ್ಜಪಾರ್ಕೆ (ನಾ). ಸಿಂಹದ ವೇಗ, - ಗತಿ : ತುರಂಗವೇಗದಿಂದಮಾ ತುರಂಗ 
ಸರ್ಜಪಾರ್ಕೆಯಂ ತುರಂಗದಂತೆ ನಿಲ್ಲಲಾ ಕರೀಂದ್ರ ಪೊದ್ದ ವಸ್ತ್ರದಾ ಸೆರಂಗನಾಕೆ 
ರಾವುತರ್ಕರಂಗಳೆತ್ತಿ ಭಾಪೆನಲ್‌ ವರಾಂಗನಾಕ್ಷಣಕ್ಕೆ ಪಿಂತಿರುಂಗಿಸಿರ್ದನಶ್ಚಮಂ 

[ಸರ್ಜಾ + ಪಾರ್ಕೆ) 


4s 
(ಬೀಳವಂ. ೧-೧೪೯). 


೮೩೯೩ 


ಸರ್ಪಗಾವಲು 


ಸರ್ಜರಸ (ನಾ). ಸಾಲವೃಕ್ಷದ ಅಂಟು ; ಸಜ್ಜರಸ ; ಲೋಬಾನ : ಸರ್ಜರಸ 
ಕರ್ಪೂರವೆಂಬ ದಶಾಂಗಗಳಂ (ಎವೇಕ ೧೦೫). [ಸಂ.) 

ಸರ್ಜಾಂಗ (ನಾ). ಸಿದ್ಧವಾದ ಅಂಗ ; ಸಜ್ಜಾದ ದೇಹ (7?) : ಈಟಿಯ ಸುರಗಿಯ 
ಕುಂತದ ಕದ ಕೈನಗೆ ನ್‌ಂಕಿಸಿಗ%ದಗಾ ಸಬಳಂ ೆಂಗ್ಟಾ ಸರ್ಜಾಂಗಗಿಂದಂ 
ಕಟ್ಟಾಳುಗಳ್ಳೆದೆವಂದರತಿಭರದಿಂದಂ (ಬೀಳವಂ. ೧-೩೦). [ಇ ಸಜ್ಜು + ಅಂಗ್ಕ] 

ಸರ್ಜಿಕಾಕ್ಸಾರ (ನಾ). ಎ ಸರ್ಜಕ್ಷಾರ. ([ಸಂ.1 

ಸರ್ಜಿಕೆ (ನಾ). ಎ ಸರ್ಜಕ್ನಾರ. (ಸಂ. ಸರ್ಜಿಕಾ! 

ಸರ್ಟಿಫಿಕೇಟ್‌ 'ಸರ್ಟಿಫಿಕೇಟು' ನೋ. 

ಸರ್ಟಿಫಿಕೇಟು, ಸರ್ಟಿಫಿಕೇಟ್‌ (ನಾ). ಅರ್ಹತಾಪತ್ರ ; ಪ್ರಮಾಣಪತ್ರ : ಇವನು 
ಪಾಸಾಗಿದ್ದಾನೆ ಒಳ್ಳೆಯ ಹುಡುಗ ಎಂದು . . . ಸರ್ಟಿಫಿಕೇಟನ್ನೂ ಕೊಡಬೇಕು 
(ಮುಂಗಾಮು. ೩೪). ಸರ್ಟಿಫಿಕೇಟ್‌ : ತೇರ್ಗಡೆಯಾಗಿ ಸರ್ಟಿಫಿಕೇಟ್‌ ಕೈಗೆ ಬಂದರೆ 
ಸಾಕಪ್ಪ (ಜೀವಾತ್ಮ. ೨೧೬). 

ಸರ್ತಿ `ಸರದ್ಮಿ' ನೋ. 

ಸರ್ತು "ಸರದ್ಮಿ' ನೋ. 

। ಸರ್ದಾರ್‌ "ಸರದಾರ' ನೋ. 

| ಸರ್ದಾರ "ಸರದಾರ' ನೋ. 

ಸರ್ದಿ "ಸರದ್ಮಿ' ನೋ. 

ಸರ್ದೇಶಮುಖ "ಸರದೇಶಮುಖಿ' ನೋ. 

ಸರ್ಪ (ನಾ). ೧. ಹಾವಿನಂತೆ ಅಂಕುಡೊಂಕಾಗಿ ಚಲಿಸುವಿಕೆ ; ವಕ್ರಗಮನ. 
೨. ಹರಿಯುವಿಕೆ ; ಚಲನೆ. ೩. ಹಾವು ; ಫಣಿ : ""ಉರಗಂ ಭೋಗಿ ಸರೀಸೃಪಂ 
. . : ವಿಷಧರಂ ಸರ್ಪಂ ದ್ವಿಜಿಹ್ವಾಹ್ಟಯಂ'' (ವಸ್ತುಕೋ. ೧೯-೬) ; ಶ್ರೀ ಬಾಳಾ ಮೇಲ್‌ 
ಸಿಖಿ ಮೇಲೆ ಸರ್ಪದ ಮಹಾದನ್ರಾಗ್ರದುಳ್‌ ಸಲ್ಬವೋಲ್‌ ಸಾಮಾಮ್ಪಾಲ ತಪೋಗ್ರದಿನ್ನು 
ನಡೆದೊಂ ನೂಲ್‌ೌಂಟು ಸಂವತ್ಸರಂ . . . ಕಳನ್ನೂರನಂ ಬಾಲೇ ಪೆರ್ಗ್ಗೊರವಂ ಸಮಾಧಿ 
ನೆಆೆದೊನ್‌ (ಎಕ. ॥. ೨೨-೧ ; 700) ; ಹುತ್ತಕ್ಕೆ ಏಸು ಬಾಯಾದರೇನು ಸರ್ಪನಿರ್ಪುದು 
ಒಂದೇ ಸ್ತಾನ (ಬಸವ. ೯೫೧) ; ಶಪಿಸದನಂದಗಸ್ತ ಘಮುನಿ ಸರ್ಪಗತಿ ಸರ್ಪತ್ವವೆನೆ ಫಡ 
ಸರ್ಪ ನೀನಾಗೆಂದರು (ಕುವ್ಮಾಅ. ೧೩-೬೮) : ಸರ್ಪನ ಕೂಡ ಸರಸವೇ? (ಗಾದೆ). 
"ಕಾಲಸರ್ಪ', "ಸರ್ಪದಷ್ಟ' ಪರಾ. ೪. ನಾಗಕೇಸರ ವೃಕ್ಷ. ೫. ಐದು 
ಮಂತ್ರಿನರಕಗಳಲ್ಲಿ ಒಂದು : ಸರ್ಪ ಕೂರ್ಮ ವಾಯಸ ಗೃಧ್ರ ಉಲೂಕವೆಂಬೈದು 

- ಮಂತ್ರಿನರಕಂಗಳಿಂ ಸಂಯೋಜಿಸಿ ಪದ್ಮವೆಂಬರಸುನರಕವಿಹುದು (ವಿವೇಕ. ೧೮೦). 

೬. [ಜ್ಕೋತಿ] ಆಶ್ಲೇಷಾನಕ್ಷತ್ರ : "ಸರ್ಪನಕ್ಷತ್ರ' ಪರಾ. [ಸಂ.) 

ಸರ್ಪಕಂಕಣ (ನಾ). ಹಾವನ್ನು ಕೈಕಡಗವಾಗಿ ಧರಿಸಿಕೊಂಡವನು ; ಶಿವ : 
ಬೊಮ್ಮಿದೇವನು ಸರ್ಪಕಂಕಣ (ಪಾಠಾಂ. ಕಟಕನ] ಭಕ್ತಿಯುಕ್ತನು (ಬಸಪು. ೩೧-೧). 

[ಸಂ. 

ಸರ್ಪಕಾವಲು "ಸರ್ಪಗಾವಲು' ನೋ. 

ಸರ್ಪಗಂಧಿ (ನಾ). ಒಂದು ಬಗೆಯ ಸಸ : ಸೂತ್ರನಾಭಿ, ಸರ್ಪಗಂಧಿ, ಪಾತಾಳಗಂಧಿ, 
ಶಿವನಾಭಿವಳ್ಳಿ (ಮೈಔಗಿ. ೬೬-೧೩೪೧) ; ಇಲ್ಲಿ ಸರ್ಪಗಂಧಿ . .. ಎಂಬ ಗಿಡ ಬೆಳೆಯುತ್ತದೆ 
(ಹಸುಹೊ. ೧೬೪). (ಆ ಸಂ. ಸರ್ಪಗಂಧಾ। 

ಸರ್ಪಗಮನ (ನಾ). ಹಾವಿನಂತೆ ಅಂಕುಡೊಂಕಾದ ಗತಿ : ಎಲ್ಲೆಲ್ಲಿಂದಲೋ 
ಸರ್ಪಗಮನದಿಂದ ಕಣ್ಣು ಕೋರೈಸುವಂತೆ ಹೊಳೆದು ಬಂದು ಅದರ ಪ್ರವಾಹಕ್ಕೆ 
ಸೇರುತ್ತಿದ್ದ ರುರಿಗಳ ದಡಗಳನ್ನೂ . . . ಗರಿಕೆಯ ಹಾಸು ಅಲಂಕರಿಸಿತ್ತು 
(ಯೋಧಪು. ೪೩). (ಸಂ.] 

ಸರ್ಪಗಾವಲು, ಸರ್ಪಕಾವಲು (ನಾ). (ಆಲಂ) (ಸರ್ಪವು ಕಾಯುವಂತೆ) 
ಬಿಗಿಯಾದ ಕಾವಲು ;ವಿಶೇಷವಾದ ಕಾವಲು : ನನ್ನ ಮೇಲೆ ಸರ್ಪಗಾವಲಿಡುತ್ತಾಳೆ 
(ಹೂಹಣ್ಣು. ೭೬). ಸರ್ಪಕಾವಲು : ಸುಂದರಿ ಮಾತ್ರ ಅವಳನ್ನು ಗೋದಿಯ ಹಿಂದೆ 
ಸರ್ಪಕಾವಲಾಗಿ ಇರುವಂತೆ ಕೇಳಿಕೊಂಡಿದ್ದಳು (ಹಳ್ಳಹಾ. ೯೯). 

[ಸರ್ಪ 4 ಕಾವಲು ( ಕಾವಲ್‌, 


[€- ಇಂ. Certificate] 


ಸರ್ಪಣ 


ಸರ್ಪಣ (ನಾ). ೧. ತೆವಳುವಿಕೆ ; ಜಾರುವಿಕೆ. ೨. ಅಂಕುಡೊಂಕಾದ ಚಲನೆ ; 
ವಕ್ರಗಮನ : ""ಸರ್ಪಣ -- ಡೊಂಕುನಡೆ'' (ಕಾಶ್ಯ ೭೬). ೩. ನೆಲಕ್ಕೆ 
ಸಮಾನಾಂತರವಾಗಿ ಹೋಗುವ ಬಾಣದ ಗತಿ. (ಸಂ. 

ಸರ್ಪಣಿ "ಸರಪಳಿ' ನೋ. 

ಸರ್ಪತನ (ನಾ). ಸರ್ಪವಾಗಿರುವಿಕೆ ; ಹಾವಾಗಿರುವುದು : ಸರ್ಪತನದನುಭವಕೆ 
ಕಡೆಯೆಂದಪ್ಪುದೆನೆ ಧರ್ಮಜನ ವರವಾಗ್ದರ್ಪಣದಲಹುದೆಂದನು (ಕುವ್ಮಾಅ. ೧೩-೬೮). 

(ಸರ್ಪ 4 - ತನ] 

ಸರ್ಪತುಂಡಿಕ (ನಾ). ಹಾವಾಡಿಗ : ""ಸರ್ಪತುಂಡಿಕನೆನಲು ಹಾವಾಡಿಗನೆನಿಸಿಕ್ಕು'' 
(ಮಂಗರಾ. ೧೧೫-೫೮). "ಅಹಿತುಂಡಿಕ' ಹೋ. [ಸಂ.1 

ಸರ್ಪದಪ್ಪ (ನಾ). ೧. ಹಾವು ಕಚ್ಚುವಿಕೆ ; ಹಾವಿನ ಕಡಿತ : ವಸುಮಿತ್ರನೆಂಬೊಂಗೆ 
ಸರ್ಪದಷ್ಟಮಾದೊಡೆ (ವಡ್ಡಾರಾ. ೧೪-೨೨) ; ಹುತ್ತದ ಮೇಲಣ ರಜ್ಜು ಮುಟ್ಟಿದರೆಯೂ 
ಸಾವರು ಶಂಕಿತರಾದವರು ಸರ್ಪದಷ್ಟವಾದರೆಯೂ ಸಾಯರು ನಿಶ್ಯಂಕಿತರಾದವರು 
(ಬಸವ. ೭೭೧) ; ತಂದೆಗೆ ಸರ್ಪದಷ್ಟಮಿದಾದುದು (ಕಆೆಕಂ. ೨೮. ೨. ಹಾವಿನಿಂದ 
ಕಚ್ಚಿಸಿಕೊಂಡವನು : ಮಾಡದಿಂದಿಟ್‌ದು ಬರುತ್ತುಂ ಸರ್ಪದಷ್ಟನಾಗಿ ಸತ್ತು 
(ಪಂರಾಮು. ೧೫-೪೨ ಮ. ೩. [ಕಾಮಶ್ಸಾ] ಉಪರತಿಯ ಪ್ರಕಾರಗಳಲ್ಲಿ ಒಂದು: 
ಸ್ತ್ರೀ ತನ್ನ ತಿಗಮಂ ತಿರುವುತ್ತಾ ಉಪರೆತಿಯ ಮಾಡುವುದು ಮದನಯುದ್ಧಂ . . . 
ಅಚೇತನಮಪ್ಪ ತರುವಾಯದೊಳು ಸುವರ್ಣಸಲಾಕೆಯನೊತ್ತುವಂತೆ ಮಾಡುವುದು 
ಇದು ಸರ್ಪದಷ್ಟ (ಕಾಮಶಾ. ೨೩೯). [ಸಂ.) 

ಸರ್ಪದಷ್ಟೆ (ನಾ). ಹಾವಿನಿಂದ ಕಚ್ಚಿಸಿಕೊಂಡವಳು : ಈ ಬಿಂಬೋಷ್ಠೆಯಂ 
ಸರ್ಪದಷ್ಟೆಯನೆನಗೆ ಮದುವೆ ಮಾಟ್ಬಿರಪ್ಪೊಡೆ ನಾಳೆ ನೇಸರ್ಮೂಡದ ಮುನ್ನಮೆ 
ವಿಷಾಪಹಾರಂ ಮಾಡಿದಪ್ಪೆಂ (ಸುಕುಮ. ೭-೮ ವ). [ಸಂ. ಸರ್ಪದಷ್ಟಾ। 

ಸರ್ಪನಕ್ಷತ್ರ (ನಾ). (ಜ್ಕೋತಿ)] ಆಶ್ಲೇಷಾನಕ್ಷತ್ರ : ಸರ್ಪನಕ್ಷತ್ರಸಂಯುತದ 
ಗುರುವಾರಮಾಗಿರ್ಪದಿಂದು (ಜೈಮಿಭಾ. ೩೪-೨೧). [ಸಂ.] 

ಸರ್ಪಪರ್ಯಂಕ (ನಾ). ಹಾವಿನ ಹಾಸಿಗೆ : ""ಸರ್ಪಪರ್ಯಂಕಮೆನೆ ಹೇಳಿಗೆ'' 
(ಮಂಗಲಾ. ೧೧೫-6). [ಸಂ.] 

ಸರ್ಪಪ್ರಸವನರ (ನಾ). [ಜ್ಯೋತಿ] ಸರ್ಪಯೋಗದಲ್ಲಿ ಹುಟ್ಟಿದವನು : 
ಅಸುಖಿಯೆನಿಕ್ಕುಂ ಸರ್ಪಪ್ರಸವನರಂ (ಜಾತತಿ. ೧೩-೧೯). (ಸಂ. 

ಸರ್ಪಬಾಣ (ನಾ). ಸರ್ಪಗಳನ್ನು ಉತ್ಪತ್ತಿ ಮಾಡುವ ಮಂತ್ರಾಸ್ತ; ಸರ್ಪಾಸ್ತ್ರ: 
ಕಲಿ ರಾಧೇಯನೆಚ್ಚನು ರೌದ್ರದರ್ಪದ ಸರ್ಪಬಾಣದಲಿ (ಕುವ್ಮಾಕ. ೨೫ ಸೂಚನೆ). 

[ಸಂ.] 

ಸರ್ಪಬುಕ್ಕು (ನಾ). ೧. ಹಾವನ್ನು ತಿನ್ನುವ ದೊಡ್ಡ ಹಾವು ; ರಾಜಸರ್ಪ : 
“ರಾಜಸರ್ಪ;, ಸರ್ಪಭುಕ್‌ - ಈ ೨ ಅರವಾ(ಹಾ)ವು'' (ಹಲಾಯು. ೧೦೬-೨೧). 
೨. ನವಿಲು. (ಸಂ. ಸರ್ಪಭುಜ್‌। 

ಸರ್ಪಭೂಷಣ (ನಾ). ಹಾವುಗಳನ್ನು ಅಲಂಕಾರವಾಗಿ ಉಳ್ಳವನು ; ನಾಗ 
ಭೂಷಣ; ಶಿವ : ಸರ್ಪಭೂಷಣನೊಪ್ಪದಿಂದೊಪ್ಪಿ ಕುಳ್ಳಿರಲು (ಬಸರ. ೧-೪). (ಸಂ. 

ಸರ್ಪಮತ್ಸರ (ನಾ). ೧. ಹಾವಿನ ದ್ವೇಷ ; ಹಾವಿನ ಹಗೆ. ೨. (ಆಲಂ) 
ತಪ್ಪದೇ ಸಾಧಿಸುವ ದ್ವೇಷ : ಅಧಿಕಾರಶಾಹಿಯ ಸರ್ಪಮತ್ನರದ ನೀತಿ ಇದು 
(ಆತ್ಮಾರ್ಪ. ೧೩೦). [ಸಂ.] 

ಸರ್ಪಯಜ್ಞ (ನಾ). ಹಾವುಗಳನ್ನು ಬಲಿಕೊಡುವ ಯಾಗ ; ಮಹಾಭಾರತದಲ್ಲಿ 
ತನ್ನ ತಂದೆಯಾದ ಪರೀಕ್ಷಿತರಾಜನನ್ನು ಹಾವು ಕಚ್ಚಿ ಕೊಂದುದಕ್ಕೆ ಪ್ರತಿಯಾಗಿ 
ಅವುಗಳ ವಂಶವನ್ನು ನಾಶಮಾಡಲೆಂದು ಜನಮೇಜಯನು ಕೈಕೊಂಡ 
ಯಜ್ಞ: ಸರ್ಪಯಜ್ಞದಲಾದ ದುರಿತದರ್ಪವನು ಕೆಡೆಬೀಳಲೊಡೆಯಲು ತರ್ಪಣಾದಿ 
ಕ್ರಿಯೆಗಳಲಿ ಸಾಮರ್ಥ್ಯವಿಲ್ಲ (ಕುವ್ಮಾಅ. ೨-೭). (ಸಂ. 

ಸರ್ಪಯೋಗ (ನಾ). [ಜ್ಯೋತಿ] ಮೂರು ಪಾಪಗ್ರಹಗಳು ಮೂರು ಕೇಂದ್ರ 
ಸ್ಥಾನದಲ್ಲಿರುವ ಯೋಗ : ಕ್ರೂರತ್ರಯಮಿರೆ ಕೇಂದ್ರಾಗಾರತ್ರಿತಯದೊಳೆ 
ಸರ್ಪಯೋಗಂ (ಜಾತತಿ. ೧೩-೯). [ಸೆಂ.] 


೮೩೯೪ 


- 
AT} 


45 


ಸರ್ಪಿಣಿ 


ಸರ್ಪರಾಜ (ನಾ). ಹಾವುಗಳ ಒಡೆಯ ; ಆದಿಶೇಷ ; ವಾಸುಕಿ : “ವಾಸು, 
ಸರ್ಪರಾಜಃ - ೨ ವಾಸುಕಿ ಎಂಬ ದೊಡ್ಡಹಾವಿನ ಹೆಸರು'' (ಸಿದ್ಧಾಂತಿ. ೭೨).* [ಸಂ.) 

ಸರ್ಪರಾಯಿ "ಸರಬರಾಯಿ' ನೋ. 

ಸರ್ಪರೋಗ (ನಾ). ಹಾವಿನ ಆಕಾರದಲ್ಲಿ ಚರ್ಮದ ಮೇಲೆ ಕಾಣಿಸಿಕೊಳ್ಳುವ, 
ಚರ್ಮ ಮತ್ತು ನರಮಂಡಲಗಳಿಗೆ ಸಂಬಂಧಿಸಿದ ಒಂದು ಬಗೆಯ ರೋಗ; 
ಸರ್ಪಸುತ್ತು ; ವಿಸರ್ಪಿ ; ಹರ್ಪಿಸ್‌ : ಅವರು ಸರ್ಪರೋಗದಿಂದ ನರಳುತ್ತಿದ್ದಾರೆ 
(ರೂಢಿ). [ಸಂ.1 

ಸರ್ಪರೋಗಿ (ನಾ). ಚರ್ಮ ಮತ್ತು ನರಮಂಡಲಗಳಿಗೆ ಸಂಬಂಧಿಸಿದ ವಿಸರ್ಪಿ ' 
ಎಂಬ ರೋಗವುಳ್ಳವನು ; ಸರ್ಪಸುತ್ತುಳ್ಳವನು : ನಡೆನಾರಾಚದ ನೋವಿನ 
ನಡುಕಂ ಪಿರಿದಾಯ್ತು ಸರ್ಪರೋಗಿ (ಪಾಠಾಂ. ಸರ್ಪಯೋನಿ, ಸರ್ವಯೋಗಿ, 
ಸರ್ವರೋಗಿ]ಯ ಸೆರೆಯಂ ಬಿಡಿಸಿದವೊಲೆಚ್ಚು ಪಾಯ್ದತ್ತೊಡನೊಡನೆ 
ಕದುಷ್ಣಕೃಷ್ಣರುಧಿರಜಲೌಘಂ (ಪಂಪಭಾ. ೧೨-೬). ಸೆಂ. ಸರ್ಪರೋಗಿನ್‌] 

ಸರ್ಪಶರ (ನಾ). ಇ ಸರ್ಪಬಾಣ : ಆಗಳಳಿದುದು ಸರ್ಪಶರ (ಕುವ್ಕಾಕ. ೨೬-೩). [ಸಂ.] 

ಸರ್ಪಶೀರ್ಷ (ನಾ). [ನಾಟ್ಕ] ಅಸಂಯುತ ಹಸ್ತಗಳಲ್ಲಿ ಒಂದು: ಅಸಂಯುತ 
ಹಸ್ತಗಳು ಯಾವುದೆಂದರೆ -೧. ಪತಾಕ, ೨. ತ್ರಿಪತಾಕ . . . ೧೩. ಸರ್ಪಶೀರ್ಷ . . . 

7.೨೪, ತಾಮೃಚೂಡ (ಆಧಾನ್ಯ ೪೮). (ಸಂ.] 

ಸರ್ಪಸುತ್ತು (ನಾ). ಎ ಸರ್ಪರೋಗ : ಸರ್ಪಸುತ್ತು ಬಂದವರು ತಿಂಗಳುಗಟ್ಟಲೆ 
ಬಾಧೆಯನ್ನು ಅನುಭವಿಸಬೇಕಾಗುತ್ತದೆ (ರೂಢಿ). (ಸರ್ಪ + ಸುತ್ತು) 

ಸರ್ಪಸೂರಣ (ನಾ). ಒಂದು ಬಗೆಯ ಸಸ : "“ಛತ್ರಿ-ಸರ್ಪಸೂರಣ'' 
(ಓಷಧಿ. ೫೮). [ಸಂ.] 

ಸರ್ಪಳಿ 'ಸರಪಳಿ' ನೋ. 

ಸರ್ಪಾಕ್ಸಿ (ನಾ). ಹಾವುಕಣ್ಣಿನ ಗಿಡ ; ನಂಜಾರೆಗಿಡ ; ಈಶ್ವರಿಹಂಬು : 
""ನಾಕುಲೀ, ಸುರಸಾ . . . ಛತ್ರಾಕೀ, ಸುವಹಾ - ಆ ಸರ್ಪಾಕ್ಷಿಗಿಡದ ಹೆಸರುಗಳು'' 
(ಸಿದ್ಧಾಂತಿ. ೧೩೮). 1ಸಂ.ಸರ್ಪಾಕ್ಸೀ।] ` 

ಸರ್ಪಾಧ್ವರ (ನಾ) ಎ ಸರ್ಪಯಜ್ಞ : ಹೇಳಿದನು ಮುನಿಗಳಿಗೆ ಸರ್ಪಾಧ್ಯರದ 
ಸಂಗತಿಯ (ಕುವ್ಮಾಆ. ೨-೧೩). [ಸಂ.] 

ಸರ್ಪಾಭರಣ (ನಾ). ಹಾವಿನ ಆಭರಣ : ಪೇರುರದೊಳೊಪ್ಪುವ. ಹೀರಾವಳಿಯ 
ಪದಕಪ್ರಕರಂ ಸರ್ಪಾಭರಣದಂತೆ ತೋಟುತ್ತಿರ್ದಪುದು (ನಂಬರ. ೪-೬೫). [ಸಂ.] 

ಸರ್ಪಾರಿ (ನಾ). ೧. ಹಾವಿನ ವೈರಿ - ಶತ್ರು. ೨. ಮುಂಗುಸಿ. ೩. ನವಿಲು. 
೪. ಗರುಡ. ೫. ಒಂದು ಬಗೆಯ ಸಸ : ""ಮುಂಗುಸಿಗಿಡ, ಪಾತಾಳಗರುಡ, 
ಸರ್ಪಾರಿ'' (ಮೈಔಗಿ. ೫೮-೧೧೫೯). (ಸಂ.] ೪ 

ಸರ್ಪಾಶನ (ನಾ). ೧. ಹಾವನ್ನು ತಿನ್ನುವಂತಹುದು. ೨. ನವಿಲು : "“ಕೇಕೀ, ಶಿಖೀ 
. . . ಸರ್ಪಾಶನಃ , ಮಯೂರ ಶಿಖಾವಳಃ, ಶ್ಕಾಮಕಂಠ(ಃ) - ಈ ೧೦ ನವಿಲ್‌'' 

1ಸಂ. 

ಸರ್ಪಾಸ್ತ್ರ, (ನಾ). ಎ ಸರ್ಪಬಾಣ : ಬಲವೈರಿಜಿತು ಘನಘೋರಸರ್ಪಾಸ್ತದಲಿ 
ಗೆಲಿದನು ಸಕಲಕಪಿಬಲವ (ತೊರರಾ. ೬-೧೫ ಸೂಚನೆ) ; ಆಗಕರ್ಣನು ಅರ್ಜುನನಿಗೋಸ್ಕರವೇ 
ಬಹುದಿನದಿಂದ ಕಾದಿಟ್ಟಿದ್ದ ಸರ್ಪಾಸ್ತವನ್ನು ತೆಗೆದು ಬಿಲ್ಲಿನಲ್ಲಿ ಹೂಡಿದನು 

[ಸಂ.1 | 

ಸರ್ಪಿ (ನಾ). ತುಪ್ಪ ; ಘೃತ: ""ತುಪ್ಪಮಾಜ್ಕಂ ಫೃತಂ ಸರ್ಪಿಯಕ್ಕು'' (ಮಂಗರಾ. 
೫೪-೬) ; ಸುರಾಶರಧಿಯಾ ಪ್ರಮಾಣಮದೆಂಟುಲಕ್ಷಂ ಕುಶದ್ವೀಪಮಂತೆಸೆವ ಸರ್ಪಿ ಮಿಗೆ 
ಲಕ್ಷಮಾರೆಂಟು ಕ್ರೌಂಚದ್ವೀಪಮಾ ಗಣನೆ ದಧಿಶರಧಿ (ಚಿಬಪು. ೧೫-೧೧). 

[ಆ ಸಂ. ಸರ್ವಿಸ್‌) 

ಸರ್ಪಿಣಿ (ನಾ). ಹೆಣ್ಣುಹಾವು ; ನಾಗಿಣಿ : ““ಪನ್ನಗೀ - ಸರ್ಪಿಣಿ'' (ಓಷಧಿ. ೯೦) ; 
ಮುರಿದೊಲ್ಮೆಯವಮಾನದಿಂದೆ ಕಣ್ಬನಿ ಚಿಮ್ಮಿ ನಿಲ್ಲದಲ್ಲಿಂ ನಡೆದಳಯ್‌ ಭರತನಂ 
ಬಿಗಿದಪ್ಪಿ, ತುಳಿದ ಸರ್ಪಿಣಿಯಂತೆ ಮುಳಿಸಿನುರಿಯಿಂ ಪೊಗೆದು, ಸುಯ್ತು, ಹೆಡೆಯೆತ್ತಿ ' 

[ಸಂ. ಸರ್ಪಿಣೀ] 


(ಹಲಾಯು. ೪೦-೮೮). 


(ವಚಧಾ. ೨೯೮). 


(ಶ್ರೀರಾಮಾ. ೨೨-೫೭೧). 


ಸರ್ಪಿತ 


ಸರ್ಪಿತ (ನಾ). [ನಾಟ್ಕ] ಮೂವತ್ತೆರಡು ಅಂಗಹಾರಗಳಲ್ಲಿ ಒಂದು 
ಸ್ಥಿರಹಸ್ತ, ಪರ್ಯಸ್ತ . . . ಸರಿತ . . . ಸ್ವಸ್ತಿಕರೇಚಿತ - ಈ ಮೂವತ್ತೆರಡು 
ಅಂಗಹಾರಂಗಳ ಪೆಸರು (ಲಾಸ್ಮಕಂ. ೫-೭ ವ).  [ಸಂ.) 
ಸರ್ಪಿತಕರಣ (ನಾ). [ನಾಟ್ಕ] ನೂರೆಂಟು ಕರಣಗಳಲ್ಲಿ ಒಂದು : ಅಂಚಿತ 
ಪದಮಂ ಪಸರಿಸಿ ಕುಂಚಿತಶಿರಮಾಗಿ ಹಸ್ತಮಾ ಕಡೆಯಿಂದಂ ಮಿಂಚುತ ರೇಚಿತಮಾಗಲ್‌ 
ವಂಚಿಸದಿಮ್ಮೆಯ್ಕೊಳೆಸಗೆ ಸರ್ಪಿತಕರಣಂ (ಲಾಸ್ಕರಂ. ೪-೧೪೩). . [ಸಂ.1 
ಸರ್ಪು "ಸರುಪ' ನೋ. 
ಸರ್ಪೋಪಜೀವಿ (ನಾ). ಹಾನಿನಿಂದ ಉಪಜೀವನ ನಡೆಸುವವನು ; 
ಹಾವಾಡಿಗ: ಸರ್ಪೋಪಜೀವಿಯಂದದಿ ಕೌಶಿಕಾಧಿಷ್ಠಿತಂ . . . ಅರಿದನಿಸಿತತಿ 
ಭೀಕರಾಕಾರದಿಂದ ಘೋರಾರಣ್ಯವು (ಹಚಕಾ. ೫-೧೯). (ಹಂ. ಸರ್ಪೋಪಜೀವಿನ್‌] 
ಸರ್ಫರಾಜು "ಸರಫರಾಜು' ನೋ. 
ಸರ್ಬ "ಸಬ್ಬ್ಯ' ನೋ. 
ಸರ್ಬ "ಸಬ್ಬ' ನೋ. 
ಸರ್ಬಕೊಡಗಿ "ಸರ್ಬಗೊಡಗೆ' ನೋ. 
ಸರ್ಬಗೊಡಗೆ, ಸರ್ಬಕೊಡಗಿ (ನಾ). ಸರ್ವಮಾನ್ಮವಾದ ದತ್ತಿ : ಹೊನ್ನಪ್ಪನವರು 
ಸರ್ಬಗೊಡಗೆ ಆಗಿ ಕೊಟ್ಟ ಯಾ ಕೊಡಗಿ (ಎಕ. 1%, ಬೆಂಗಳೂ. ೯೭-೧೨ ; 1347). 
ಸರ್ಬಕೊಡಗಿ : ನಾಗಗವುಡಂಗೆ ಕೆಂಡನ ಕೆಟೆಯ ಚತುಸೀಮೆವೊಳಗಾಗಿ ಕೊಟ್ಟ 
ಸರ್ಬ್ಬಕೊಡಗಿ (ಎಳ. 7೬ ಹಿರಿಯೂ. ೧೮-೧೧ ; 1208). 
[ಸರ್ಬ್ಬ, 4 ಕೊಡಗೆ ( ಕೊಡಂಗೆಯ್ಮ್‌,)] 
ಸರ್ಬಜ್ಞ (ನಾ). ಎಲ್ಲವನ್ನೂ ತಿಳಿದವನು; ಸರ್ವಜ್ಞ : ಕಾವ್ಮಜ್ಞಂ ದೈವಜ್ಞಂ 
ಸರ್ಬ್ಬಜ್ಞಂ ಶ್ರೀರಾಜಗುರು ಕಳೇಶ್ವರದೇವಂ (ಶಾಸಪ. ೯೨). ಸಂ. 
ಸರ್ಬಜ್ಞಚೂಡಾಮಣಿ - ಶ್ರೇಷ್ಠನಾದ ಜ್ಞಾನಿ; ಒಂದು ಬಿರುದು: ಯಾದವ 
ಕುಳಾಂಬರದ್ಕುಮಣಿ ಸರ್ಬಜ್ಜ ಚೂಡಾಮಣಿ ಮಲೆರಾಜರಾಜಂ (ಎಕ. x, ದಾವಣ. 
೨೫-೪೪ ; 122) ; ಯಾದವಕುಲಾಂಬರದ್ಕುಮಣಿ ಸರ್ಬಜ್ಞಚೂಡಾಮಣಿ ಮಲೆರಾಜರಾಜ | 
. * : ಹೊಯ್ಸಳ ಭುಜಬಳ ಶ್ರೀ ವೀರಬಲ್ಲಾಳದೇವರಸರು (ಎಕ. ೪1 ಕಡೂರು. ೪೯-೩ ; 
1291), [ಆ ಸಂ. ಸರ್ವಜ್ಞ) 
ಸರ್ಬಣಂದಿ (ನಾ). ಒಬ್ಬ ಜೈನಮುನಿಯ ಹೆಸರು : ಶ್ರೀ ಚಿಕುರಾ ಪರವಿಯ 
ಗುರವರ ಶಿಷ್ಕರ್‌ ಸರ್ಬಣನ್ನಿ (ಎಕ. 11, ೩೬-೧ ; ಸು 750). [ಆ ಸಂ. ಸರ್ವನಂದಿನ್‌] 
ಸರ್ಬಧಾರಿ (ನಾ). ಅರವತ್ತು ಸಂವತ್ಸರಗಳಲ್ಲ ಇಪ್ಪತ್ತೆರಡನೆಯ ಸಂವತ್ಸರದ | 
ಹೆಸರು; ಸರ್ವಧಾರಿ ಸಂವತ್ಸರ : ಅಲ್ಲಂ ಬಳಿಕ ಸರ್ಬ್ಬಧಾರಿ ಸಂವತ್ಸರದ 
ಮಾಘ ಬ ೩ ಬು ವೀರಯ್ಯಗೆ ಬರೆದಿದ್ದಲ್ಲಿ (ಎಂ. ೪1. ಕಡೂರು. ೪೯-೧೦ ; 129:). 
[ಆ ಸಂ. ಸರ್ವಧಾರಿನ್‌) 
ಸರ್ಬನಮಸ್ಯ (ನಾ). ತೆರಿಗೆಗಳಿಂದ ಮುಕ್ತಗೊಳಿಸಿ, ಸರ್ವಮಾನ್ಮವಾದುದು; 
ಸರ್ಟಿಬಾಧಾರಹಿತವಾದುದು : ಧಾರಾಪೂರ್ವ್ವಕಂ ಸರ್ಬ್ಬನಮಸ್ಕಮಾಗೆ ಬಟ್ಟ 
ಬಸವಸನಾಡ ಕಂಪಣಂ ಮುಗುನ್ಹ ಪನ್ನೆರಡಲ ಬಳಿಯ ಬಾಡ ಕುನ್ನವಿಗೆ ೧ (ಇಆ. ೪, 
೭೦೯-೩೩ ; 1075). [ಆ ಸಂ. ಸರ್ವನಮಸ್ಕ | ಶ್ವ 
ಸರ್ಬಮಾನ್ಯ (ನಾ). ಎ ಸರ್ಬನಮಸ್ಕ : ವೊಡವ ತಲೆವೊಕ್ಕ ಬರಣ ಹಾದರ xx 
ಬಣ್ಣವುಣ್ಣಿಗೆ ಮುನ್ಸಾಗಿ ಆವುದಂ ಇಲ್ಲದ ಸರ್ಬಮಾನ್ಮವಾಗಿ . . . ನಟ್ಟು ಕೊಟ್ಟ 
ಶಿಲಾಶಾಸನ (ಎಕ. (4, ಚನ್ನಪ. ೭೩-೩೯ ; 1818). (< ಸಂ. ಸರ್ವಮಾನ್ಯ) 
ಸರ್ಬರಸ (ನಾ). ಒಬ್ಬಾತನ ಹೆಸರು ; £ ಇದು ಅಮೋಘವರ್ಷ ನೃಪತುಂಗನ 
ಹೆಸರಿರಬಹುದು : ಕನ್ನವಾಡ ಗಜ್ಜವಾಡ . . . ಸಾಮಿ ಸರ್ಬರಸ ಕೊಟೋರ್‌ 
(ಮೈಆರಿ. ೧೯೨೯, ೧೧೮-೨ ; ಸು. 820). [ಸರ್ಬ, + ಆರಸ,) 
ಸರ್ಬಲಗ್ಗೆ "ಸಬ್ಬಲಗ್ಗೆ' ನೋ. 
ಸರ್ಬವ "ಸಬ್ಬವ' ನೋ. 
ಸರ್ಬವಿದ (ನಾ). ಎ ಸರ್ಬಜ್ಜ: ಕೇಳುವೆನು ನೀ ಸರ್ಬವಿದನೆಂದರಸ (ನಧಾಗ. 
[ಆ ಸಂ. ಸರ್ವವಿದ್‌] 


{ 


೧೧-೧೩-೧೦). 


೮೩೯೫ 


ಸರ್ಬಸ್ವ, ಸಬ್ಬಸ (ನಾ). ಎಲ್ಲ ಸ್ವತ್ತು ; ಸಮಸ್ತ ಆಸ್ತಿ ; ಸರ್ವಸ್ವ : ಬಗೆದೊಂ 
ಪೇಳದೊಡೇನೊ ವೈರಿನೃಪಸರ್ಬಸ್ವಂಗಳಂ ತಂದು ಚಕ್ರಿಗೆಗೊಟ್ಟಂಕದ ನಾಗವರ್ಮನಳವಂ 
- - - ಗನ್ನಸಿಂಧೂರಘಟಾನೀಕಂಗಳೇಂ ಪೇಳವೇ (ನಾಂದೇಡ್‌. ೩-೧೬ ; 1047). ಸಬ್ಬಸ : 
ಚಲಮಂ ಬಿಡು ನೀನವನೊಳಗೆ . .. ಪಲರಾಯರ ಸಬ್ಬಸಮಂ ಕವರ್ದುಜ್ಚ್ಹೃಲಿಸುವವರ 
ತಲೆವಣಿಯಂ ಮಣಿಯಿಸಿದಲಘುಭುಜಂ ವಿಕ್ರಮಕೌರವ ಜಯರಾಜಶಶಾಂಕನೊಳು 
(ಜಯಕಾ. ೬-೫). [ಆ ಸಂ. ಸರ್ವಸ್ವ] 

ಸರ್ಬಾಂಗ (ನಾ). ಪೂರ್ಣದೇಹ; ಸಮಸ್ತಶರೀದ : ಕರ್ಬೊನ್ನಿಂದಂ ವಿಧಾತ್ರ೧ 
ಸಮದನಿವನನೆಂಬೊಂದು ಕಾರ್ಕಶ್ಮದಿಂದಂ ಸರ್ಬಾಂಗಂ ಕಣ್ಣಗುರ್ವಂ ಪಡೆಯಲ್‌ . : . 
ಒರ್ಬಂ ಬಂದಂ (ಕಾದಂಪೂ. ೧೬೬). (ಆ ಸಂ. ಸರ್ವಾಂಗ) 

ಸರ್ಬಾಪದ (ನಾ). ತೆರಿಗೆ ಮುಂತಾದ ಎಲ್ಲ ಬಗೆಯ ನಿರ್ಬಂಧ; ಸರ್ವಬಾಧೆ: 
ತಿರುಪೆರಿಭಟ್ಟರ್ಗ್ಗೆ ಸೆಟ್ಟಿ ಕೊಟ್ಟ ಸರ್ಬಾಪದ ಪರಿಹಾರ (ಎಕ. ಐ (5), ಬಾಗೇಪ. ೧೦೨-೧; 
10ನೆಯ ಶತ). [ಸರ್ಬ, 1 ಆಪದ. /ಸಂ. ಸರ್ವಾಪದ್‌] 

ಸರ್ಬಾಯ (ನಾ). ಎಲ್ಲ ಬಗೆಯ ಆದಾಯ; ಸಮಸ್ತ ಉತ್ಪತ್ತಿ: 

ಸರ್ಬಾಯಸಹಿತವಾಗಿ ಕೊಟ್ಟ ಕೊಡಗಿ (ಎಕ. 1%, ಬೆಂಗಳೂ. ೯೭-೧೫; 1347). 

[ಆ ಸಂ. ಸರ್ವಾಯ। 


ವ 


10 


15 

ಸರ್ರನೆ "ಸಲ್ಜನೆ' ನೋ. 

ಸರ್ಲೆ, ಸಲ್ಲ, ಸಳ್ಳೆ (ನಾ). ೧. ಒಂದು ಬಗೆಯ ಹಕ್ಕಿ : "ದೊಡ್ಡಸರ್ಲೆಹಕ್ಕಿ' 
ಪರಾ. ಸಲ್ಲೆ : ೨. ಒಂದು ಬಗೆಯ ಸಸ್ಕ : ಸಲ್ಲೆ, ಸರಲಿ (ಮೈಔಗಿ ಆ-೧೩೫). 
ಸಳ್ಳೆ : ೨. ""ಸಲ್ಲೆ, ಸಳ್ಳೇಗಿಡ, ಸರಳಿ'' (ಸಸ್ಮನಿ. ೧೬). [« ಸಂ. ಸರಲ] 

ಸರ್ವ, (ನಾ). ಶಿವ; ಶರ್ವ : ಸತ್ಮಂಗಳುಕ್ಕಡಂ ಸರ್ವನರಮನೆಯೊಳಗೆ (ತಿರುರ. ದೇ. 
೩-೬) ; ಮೂಡೆಯನಿಳುಪುತೆ ಸರ್ವನ ಬೆಸದಿಂ ಕೈವಿಡಿದೊಡಗೊಂಡೊಲವಿಂ ಬಂದಂ 
ಐಪಡಿಸುಖದಿಂ ಭಕ್ತಂ ನಿಂದಂ (ತಿರುನಾ. ದೇ. ೨೮-೪). 1ಸಂ.] 

ಸರ್ವ, (ಸ). ಎಲ್ಲ; ಸಕಲ; ಸಮಸ್ತ: (ವಿಶ್ವಾಮಿತ್ರಗೋತ್ರದವಂಗೆ ಸರ್ವ 
ಕೆಲ]ಸದಲು ಸ್ವಥ(ತ)ಂತ್ರನಾಗಿ ಗಾವಕಾರಿಕೆ ಬಿಜೋರ ಮರ್ಯಾದೆ . . . ಆ ರಾಜರು 

1256) ; ಸರ್ವಂ ಬ್ರಹ್ಮ ಶ್ರುತಿಮತದಿ 


20 


25| ಕೊಟ್ಟರು (ಎಇ. ೫2೪1, ೧೬೨-೮೨ ; 

(ಗಗತಾ. ೧೭-೨೩). 
ಸರ್ವರು ವ ಎಲ್ಲರೂ; ಸಮಸ್ತಜನ : ಸರ್ವರೊಳೊಂದೊಂದು ನುಡಿಗಲಿತು 

ವಿದ್ದದ ಪರ್ವತವೆ ಆದ ಸರ್ವಜ್ಞ (ಸರ್ವಜ್ಞ. ೨೫). ಸರ್ವಸದಸ್ಯರ ಸಭೆ - ಒಂದು 
ಸಂಘ ಅಥವಾ ಸಂಸ್ಥೆಯ ಎಲ್ಲ ಸದಸ್ಮರನ್ನೂ ಒಳಗೊಂಡ ಸಭೆ; ಮಹಾಧಿ 
ವೇಶನ : ಎಲ್ಲ ಸಂಘಸಂಸ್ಥೆಗಳವರೂ ಆಗಾಗ ಸರ್ವಸದಸ್ಮರ ಸಭೆಯನ್ನು ನಡೆಸಿ 
ಪರಸ್ಪರ ಅಭಿಪ್ರಾಯಗಳನ್ನು ವಿನಿಮಯಮಾಡಿಕೊಳ್ಳುವುದು ಒಳ್ಳೆಯದು (ರೂಢಿ). (ಸಂ. 

ಸರ್ವಂಕಷ (ಗು). ಎಲ್ಲವನ್ನೂ ಒಳಗೊಳ್ಳುವ; ಸರ್ವಶಕ್ತವಾದ: 
ತಾರಸಪ್ತಕದಲ್ಲಿ ರೌದ್ರಆಕ್ರಂದನವನ್ನು ಮಾಡಿದ ಕವಿ ಮರುಕ್ಷಣದಲ್ಲಿಯೆ ಕೆಳಗಿನ 
ಸಪ್ತಕಕ್ಕೆ ಸರ್ರನೆ ಇಳಿದು ಪುರಜನದ ಸರಳಶೋಕವನ್ನು ಹಾಡಿದ ಬಗೆ ಅವನ 
ಸರ್ವಂಕಷಪ್ರತಿಭೆಗೆ ನಿದರ್ಶನವಾಗಿದೆ (ಕಸಾಚ. ೯೬). (ಸಂ.] 

ಸರ್ವಂಗೋಡು "ಸರ್ವಾಂಗೋಡು' ನೋ. 

ಸರ್ವಂಸಹೆ (ನಾ). ಎಲ್ಲವನ್ನೂ ಸಹಿಸುವವಳು; ಭೂದೇವಿ; ಭೂಮಿ: 
ಒರ್ವರೂರ್ವರನೊಡಬಡದೊಡಬಡಿಸದ ಗರ್ವಿತದಂಪತಿಗಳನು ಇರ್ವರನಿಳೆ ನುಂಗದೆ 
ಪೊಲುವುದಅನಿಂದ ಸರ್ವಂಸಹೆಯೆನಿಸುವುದು (ಹದಿಬ. ೬-೧೦) ; ತನುಮವದೀ 
ಸರ್ವಂಸಹೆಯ ಶಾಂತಿ ನೋಡ! (ಗಿಳಿವಿಂ. ೧೦೯-೨). (ಸಂ. ಸರ್ವಂಸಹಾ। 

ಸರ್ವಕತಗ್ಸಿತ್ವ (ನಾ). ಎಲ್ಲವನ್ನೂ ನಿರ್ಮಿಸುವ ಶಕ್ತಿ ; ಸರ್ವನಿರ್ಮಾಣಶಕ್ತಿ: 
ಶಿವನ ಸರ್ವಕತಣೃತ್ವ, ಸರ್ವಜ್ಞತ್ವ, ಪೂರ್ಣತ್ವ, ನಿತ್ಮತ್ತ, ವ್ಯಾಪಕತ್ಚ ಎಂಬ ಶಕ್ತಿಗಳು 
ಕ್ರಮೇಣ ಪಂಚಕಂಚುಕಗಳಾಗುತ್ತವೆ (ಭಾರದ. ೨೧೪). 1ಸಂ.] 
ರ್ವಕುಷ್ಠ (ನಾ). ಒಂದು ಬಗೆಯ ಕುಷ್ಠರೋಗ : ಅಳಲೆ, ಎಳ್ಳು, ಗೇರು... 
ಭಾವನೆಯಂ ಕೊಟ್ಟು ಜೇನುತುಪ್ಪದಿ ಮೆಲ್ಲಲು ಸರ್ವಕುಷ್ಠ ಮಾಣ್ಣುಂ (ಎವೈವಿ. ೮೭). 

(oi) 


30 


40 


45 


ಸರ್ವಕ್ಷಾರ 


ಸರ್ವಕ್ಷಾರ (ನಾ). ೧. ಎ ಸರ್ಜಕ್ಷಾರ. ೨. ಯವಕ್ಷಾರ ; ಪೆಟ್ಟುಪ್ಪು : 
“"ಯವಕ್ಷಾರಃ - ಸರ್ವಕ್ಷಾರ'' (ಓಷಧಿ. ೧೩೧). [ಸಂ.) 

ಸರ್ವಗ (ನಾ). ೧. ಎಲ್ಲ ಕಡೆಯಲ್ಲಿಯೂ ಸಂಚರಿಸುವವನು; 
ಸರ್ವಾಂತರ್ಯಾಮಿ; ಪರಮಾತ್ಮ : ಸರ್ವೇಶ್ವರ ಸರ್ವಗ ದೇವದೇವ ಸರ್ವಜ್ಞ 
ನಮಸ್ತೇ (ಪಂಚತಂ. ೧೬೩-೧). ಪಿ. ಶಿವ : ಸರ್ವಜ್ಞ ಸರ್ವಗ ಸರ್ವಸರ್ವೆಶ . . . ಶಿವ 
ಅವಧಾರು (ಬಸಪು. ೧-೬೬). ೩. ಬ್ರಹ್ಮ: ತನ್ನ ವರ್ಮವಲ್‌ವನೆ ಮಿತ್ರನು ರಂಗ 
ನಿನ್ನಯ ಕೂರ್ಮೆವೆತ್ತವನೆ ಸರ್ವಗನು (ಶತಸಾ. ೪೫-೨೫). ೪. ವಿಷ್ಣು. (ಸಂ. 

ಸರ್ವಗತ (ನಾ). ಎ ಸರ್ವಗ ೧ : ಉಮಾವಲ್ಲಭಂ.ಗುರು ರಾಮನಾಥನು ಸರ್ವಗತನು 
(ಬಸಪು ೫೧-೩೪) ; ಹರಿ ಸರ್ವಗತನಹುದು (ಕುವ್ಮಾಗ. ೪-೫೬). [ಸಂ.] 

ಸರ್ವಗವತೆ (ನಾ). ಎಲ್ಲವನ್ನೂ ಕಿತ್ತುಕೊಳ್ಳುವುದು; ಸರ್ವಸ್ವವನ್ನೂ 
ಅಪಹರಿಸುವುದು : ಮೂಡಲು ಹರಿದು ಮುಲ್‌ದು ಸಮುದ್ರಸೇನನ ಸರ್ವಗವತೆಯಲಿ 
ತೆರಳಿಯಲ್ಲಿಂದ (ಕುವ್ಮಾಸ. ೪-೯) ; ಎಲ್ಲಿಹವೊ, `ಕಾಲ, ನೀನೆಲ್ಲಿಗವನವಿತೆ? ಇಂತಿಳೆಯ 
ಬದುಕಿನೇತರ ಸರ್ವಗವತೆ? (ಗ೪ಎಂ. ೧೧೨-೨). (ಸರ್ವ, *- ಕವತೆ, (ಆ ಕವರ್ತೆ,) 1 

ಸರ್ವಗ್ರಹಣಿ (ನಾ). ಒಂದು ಬಗೆಯ ಅತಿಸಾರರೋಗ : ಅಜಾಮೋದ ಎಲವದ 
ಹಗಿನು . . . ಚೂರ್ಣವ ಮಾಡಿ ಮೊಸರಿಂ ಕಲಸಿಕೊಡಲು ಜ್ವರಾತಿಸಾರ ಸರ್ವ 
ಗ್ರಹಿ್ಕಹ3ಣಿ ಸರ್ವಾತಿಸಾರ ಸಹ ಪರಿಹರಮಕ್ಕುಂ (ಸಕವೈ. ೩೦೭). ([ಸಂ.] 

ಸರ್ವಗ್ರಾಸ (ಗು). ೧. ಸಂಪೂರ್ಣವಾಗಿ ನುಂಗುವ ; ಸಮಗ್ರವಾಗಿ ಆವರಿಸುವ: 
ಭಾದ್ರಪದ ಪೌರ್ಣಿಮೆ ಸರ್ವಗ್ರಾಸ ಚಂದ್ರಗ್ರಹಣಸಮಯದಲ್ಲಿ (ಕರ್ಣಾಅ. ೪6). (ನಾ). 
೨. ಎಲ್ಲವನ್ನೂ ನುಂಗುವಿಕೆ ; ಸಂಪೂರ್ಣವಾಗಿ ಆವರಿಸುವಿಕೆ. ೩. [ಜ್ಯೋತಿ] 
ಸೂರ್ಯ ಅಥವಾ ಚಂದ್ರನ ಪೂರ್ಣಗ್ರಹಣ: "ಸರ್ವಗ್ರಾಸಂಗೊಳ್‌' ಪರಾ. 

[ಸಂ.] 

ಸರ್ವಗ್ರಾಸಂಗೊಳ್‌ (ಕ್ರಿ). ೧. ಸಂಪೂರ್ಣವಾಗಿ ನುಂಗು, -- ಆಕ್ರಮಿಸು. 
೨. ಪೂರ್ಣಗ್ರಹಣವಾಗುವಂತೆ ಮಾಡು. ೧, ೨ : ಕಂಚಡೆಂ ಗ್ರಹಣಮನದ 
ನಾಖಂಡಲದಿಜ್ಮುಖದೆ ಬಂದು ಸರ್ವಗ್ರಾಸಂಗೊಂಡತ್ತಪರಾದಿತ್ಶನ ಮಂಡಲಮಂ 
ಬಾಹುರಾಹು ಸತ್ಕಾಶ್ರಯನಾ (ಗಡಾಯು. ೧-೨೬). ([ಸರ್ವಗ್ರಾಸ 1 ಕೊಳ್‌; 

ಸರ್ವಗ್ರಾಸಿ (ಗು). ೧. ಎ ಸರ್ವಗ್ರಾಸ ೧ : ಧರ್ಮಪೋತಚ್ಮುತರ್‌ . . . ಸರ್ವಗ್ರಾಸಿ 
ಬೀಮಾಂತಕವ ದ ನಮಹಾಗರ್ತದೊಳ್‌ ಮಗ್ಗರಾದರ್‌ (ಆದಿಪು. ೯-೫೮) ; 
ಆಷಾಡದಮವಾಸೆ ಸೋಮವಾರದಂದಿನ ಸರ್ವ್ವಗ್ರಾಸಿಸೂರ್ಯಗ್ರಹಣದುತ್ತಮ 
ತಿಥಿಯೊಳ್‌ (ಸಾಇಇ. ೫%, ೨೪೮-೬೫ ; 1228). (ನಾ). ೨. ಎಲ್ಲವನ್ನೂ ನುಂಗು 
ವಂತಹುದು,- ಕಬಳಿಸುವಂತಹುದು : ಚಂದ್ರಮನಂತೆ ಕಳೆ ಸಮನಿಸಿತ್ತೆನಗೆ 
ಸಂಸಾರವೆಂಬ ರಾಹು ಸರ್ವಗ್ರಾಸಿಯಾಗಿ ನುಂಗಿತ್ತಯ್ಕಾ (ಬಸವ. ೯). [ಸಂ. ಸರ್ವಗ್ರಾಸಿನ್‌) 

ಸರ್ವಜಯ (ನಾ). ಒಂದು ಬಗೆಯ ಸಸ್ಮ : ಕ್ಕಾನ್ನಾಗಿಡ, ಚರೆಗುಂಡಿನ ಗಿಡ, 
ಸರ್ವಜಯ, ಹೂದಿಂಗಣ (ಮೈಔಗಿ. ೧೭-೨೯೯). ([ಸಂ. ಸರ್ವಜಯಾ। 

ಸರ್ವಜಿತ (ನಾ). ಎಲ್ಲವನ್ನೂ ಗೆದ್ದವನು : ವಿಶ್ವಜಿತನು ಧನುಜಿತನು ಸರ್ವಜಿತನು 
. - . ಕೂಡಲಸಂಗಯ್ಯನು (ಬಸವ. ೯೫೪). (ಸಂ. ಸರ್ವಜಿತ್‌) 

ಸರ್ವಜಿತು (ಗು). ೧. ಎಲ್ಲವನ್ನೂ ಗೆದ್ದ; ಸಕಲವಿಜಯಿಯಾದ. 
೨. ಅಸಮಾನವಾದ; ಅತ್ಯಂತ ಶ್ರೇಷ್ಠವಾದ. (ನಾ). ೩; ಅರವತ್ತು 
ಸಂವತ್ರರಗಳಲ್ಲಿ ಇಪ್ಪತ್ತೊಂದನೆಯ ಸಂವತ್ಸರದ ಹೆಸರು : ಆ ವರುಷವೇ 
ಪ್ರಭವ... ಸರ್ವಜಿತು. . . ಅಕ್ಬಯವೆಂದಜುವತ್ತು ತೆಜನಾಗಿಹುದು (ವಿವೇಕ. ೩೨೧). 

[ಸಂ. ಸರ್ವಜಿತ್‌] 

ಸರ್ವಜ್ಞ (ನಾ). ೧. ಎಲ್ಲವನ್ನೂ ಬಲ್ಲವನು; ಸರ್ವಜ್ಞಾನಿ : ಅಜ್ಜರವದಿರು 
ನೀವು ನೆಟ್‌ ಸರ್ವಜ್ಞರು (ಕುವ್ಮಾಸ. ೧೧-೩೨); ಸರ್ವಮುಯ ಸರ್ವಜ್ಞ 
ಸರ್ವನಿಯಾಮಕಾಚ್ಯುತನು (ಗಗತಾ. ೧೨-೬೭). ೨. ಪರಮಾತ್ಮ; ಪರಬ್ರಹ್ಮ: 
ಮೂಲಾವಿದ್ಯಗೆ ಗೋಚರವಾಗಿಯೂ ಆಶ್ರಯವಾಗಿಯೂ ಇರುವ ಶುದ್ಧಚೈತನ್ಮವೇ 
ಈಶ್ವರನು, ಸರ್ವಜ್ಞನು, ಸರ್ವೇಶ್ವರನು . . . ಎಂದು ಹೇಳಲ್ಪಡುವನು (ಹಿಂದಸಾ. 
೨೦೦). ೩. ಶಿವ ; ಈಶ್ವರ : ""ಈಶಾನಃ. .. ಹರಃ, ಸರ್ವಜ್ಞ ನೀಲಲೋಹಿತಃ - 


೮೩೯೬ 


ಸರ್ವತೋಭದ್ರ 


ಈ ೪೫ ಮಹಾದೇವರ ಪೆಸರ್‌'' (ಹಲಾಯು. ೩-೧೧); ಸರ್ವಜ್ಞನೆಂಬುವನು ಒರ್ವನೇ 
ಜಗಕೆಲ್ಲ (ಸರ್ವಜ್ಞ. ೨೩). ೪. ಬುದ್ಧ : ""ಸರ್ವಜ್ಞಃ ಸುಗತಃ . . . ಮುನಿಃ - ೧೮ 
ಬುದ್ಧದೇವರ ಹೆಸರುಗಳು'' (ಸಿದ್ಧಾಂತಿ. ೧೬). ೫. ಜಿನ; ಅರ್ಹಂತ: ""ಆ 
ನಿರ್ವಾಣನಾಥನರುಹಂ ಶೌದ್ದಂ ತ್ರಿಕಾಲವಿದ್ವೀತರಾಗಂ ಜ್ಞಾನವರ್ಧನಂ ಸರ್ವಜ್ಞನೆನೆ 
ಜಿನೇಂದ್ರಂ'' (ಮಂಗರಾ. ೭-೨೩) ; ಪ್ರಢ'ತುದ್ದಿತೀಯಕಲ್ಪಾಮರೇಂದ್ರರಿರ್ವರುಂ 
ಸರ್ವಜ್ಞನುಭಯಪಾರ್ಶ್ವದೊಳುತ್ತರದಕ್ಷಿಣಾಭಿಮುಖರಾಗಿ . . . ಮಜ್ಜನಕುಜ್ಜುಗಂ 
ಗೆಯ್ದು (ಪುಷ್ಪಪು. ೧೧-೧ ವ). ೬. ಹದಿನೇಳನೆಯ ಶತಮಾನದ ಕನ್ನಡದ ಒಬ್ಬ 
ಪ್ರಸಿದ್ಧ ಕವಿಯ ಹೆಸರು ಮತ್ತು ಅವನ ಕಾವ್ಯದ ಅಂಕಿತ : ಸರ್ವಜ್ಞನೆಂಬವನು 
ಗರ್ವದಿಂದಾದವನೆ ಸರ್ವರೊಳೊಂದೊಂದು ನುಡಿಗಲಿತು ವಿದ್ಮದ ಪರ್ವತವೆ ಆದ 
ಸರ್ವಜ್ಞ (ಸರ್ವಜ್ಞ. ೨೬) ; ಸರ್ವಜ್ಞನ ತ್ರಿಪದಿಗಳಲ್ಲಿ ಕಥೆಯಿಲ್ಲ, ವರ್ಣನೆಯಿಲ್ಲ. ಆದರೆ 
ಸಮಗ್ರಜೀವನಕಥೆ ಇಲ್ಲವೆ ಜೀವನಧರ್ಮ ಅವುಗಳಲ್ಲಿ ರೂಪಗೊಂಡಿದೆ (ಕಸಾಚ. ೩೪೫). 

ಸರ್ವಜ್ಞಚೂಡಾಮಣಿ ಎ ಶ್ರೇಷ್ಠನಾದ ಜ್ಞಾನಿ; ಒಂದು ಬಿರುದು: 
ಸರ್ವಜ್ಞಚೂಡಾಮಣಿ ಮಲೆರಾಜರಾಜ ಮಲಪರೊಳು ಗಣ್ಣ ಗಣ್ಣಭೇರುಣ್ಣ (ಎಕ. x1 


ಹೊಳಲ್ಕೆ. ೧೩೬-೨೧ ; 1307). ([ಸಂ.] 


15|ಸರ್ವಜ್ಞತೆ (ನಾ). ಎಲ್ಲವನ್ನೂ ತಿಳಿದಿರುವಿಕೆ; ಸರ್ವಜ್ಞತ್ವ: ಹರನ ಘನ 


20 


25 


ಶೌರ್ಯತೆಯು ನಂದೀಶ್ವರನ ಸರ್ವಜ್ಞತೆಯು ಭೃಂಗೀಶ್ವರನ ಶಿವಲಿಂಗೈಕಭಾವನೆ 
(ಬಸಪು. ೫೩-೫) ; ದೇವ ಕೇಳ್ನಿನ್ನ ಸರ್ವಜ್ಞತೆಯನೆನಗೆ' ತೋಟ್‌ಸಿದೆ ಲೇಸಾಯ್ತು ನಿನ್ನ 
ಕೃಪೆ (ಜೈಮಿಭಾ. ೧೩-೨೯). (ಸಂ. ಸರ್ವಜ್ಞತಾ। 

ಸರ್ವಜ್ಞತ್ವ (ನಾ). ಎ ಸರ್ವಜ್ಞತೆ : ಸರ್ವಜ್ಞತ್ವ ಸರ್ವತೃಪ್ತತ್ವ . . . ಅಲುಪ್ತಶಕ್ತಿತ್ವ 
ಎಂಬ ಚಿದಂಗ ಷಟ್‌ಸ್ಕಲವ (ಉದ್ದವಾ. ೪-೧೨) ; ತಾರತಮ್ಮ ವಿಶ್ರಾಂತಿಯೇ 
ಪರ್ಯವಸಾನವೇ ಸರ್ವಜ್ಞತ್ವ (ಓಂದಸಾ. ೪೭). ([ಸಂ.) 

ಸರ್ವಜ್ಞಭಟ್ವಾರಕ (ನಾ). ಒಬ್ಬ ಜೈನಮುನಿಯ ಹೆಸರು : ವೇಗೂರಾ 
ಪರಮಪ್ರಭವರಿಷಿಯರ್ಸರ್ವಜ್ಞಭಟ್ಟಾರಕರ್‌ (ಎಕ. 11. ೧೩-೨ ; 700). ಸಂ.) 

ಸರ್ವತಂತ್ರಸ್ವತಂತ್ರ (ನಾ). ಸಮಸ್ತಶಾಸ್ತ್ರಗಳಲ್ಲಿ ನಿಷ್ಣಾತನಾದವನು ; ಒಂದು 
ಬಿರುದು : ಈತನಿಗೆ ಕವಿತಾರ್ಕಿಕಸಿಂಹ, ಸರ್ವತಂತ್ರಸ್ವತಂತ್ರ, ವೇದಾಂತಾಚಾರ್ಯ 
ಎಂಬ ಬಿರುದುಗಳಿವೆ (ಭಾರದ. ೩೧೦). [ಸಂ.] 

ಸರ್ವತಃಶ್ರೋತ್ರ (ನಾ). ಎಲ್ಲವನ್ನೂ ಕೇಳಬಲ್ಲವನು; ಸಮಸ್ತವನ್ನೂ 
ಆಲಿಸುವವನು : ನಾನಿಹೆನು ಇಹೆನೆಂಬ ನಿರ್ವಿಷಯದರಿವಿನೊಳು ಏಕನಾಗಿ 
ಸರ್ವತಶ್ವಕ್ಸುವೆನೆ ಸರ್ವತಃಶ್ರೋತ್ರನೆನೆ ಮೂಕನಾಗಿ (ಮಲೆದೇ ೫೨-೧೦). (ಸಂ. 


3|ಸರ್ವತಶ್ಚಕ್ಸು (ನಾ). ಎಲ್ಲ ಕಡೆಗೂ ದೃಷ್ಟಿಯುಳ್ಳವನು; ಸಮಸ್ತವನ್ನೂ 


ನೋಡಬಲ್ಲವನು : ನಾನಿಹೆನು ಇಹೆನೆಂಬ ನಿರ್ವಿಷಯದರಿವಿನೊಳು ಏಕನಾಗಿ 
ಸರ್ವತಶ್ನಕ್ಸುವೆನೆ ಸರ್ವತಃಶ್ರೋತ್ರನೆನೆ ಮೂಕನಾಗಿ (ಮಲೆದೇ. ೫೨-೧೦). 
(ಸಂ. ಸರ್ವತಶ್ನಕ್ಸುಸ್‌] 

ಸರ್ವತೋಭದ್ರ (ನಾ). ೧. ಎಲ್ಲ ಕಡೆಯಲ್ಲಿಯೂ ಎಲ್ಲ ದೃಷ್ಟಿಯಿಂದಲೂ 
ಪ್ರಶಸ್ತವಾದುದು, - ಮಂಗಳಕರವಾದುದು : ಈ ವರ್ಧಮಾನಂ 
ನಯನಾನಂದವರ್ಧಮಾನಮಾದುದೀ ಸರ್ವತೋಭದ್ರಂ ಸರ್ವತೋಭದ್ರಮೆಂಬ 
ವಾಕ್ಕಾರ್ಥಮನನ್ವರ್ಥಂ ಮಾಡಿದುದು (ಮಲ್ಲಿಪು. ೫-೪೨). ೨. ಸರ್ವಮಂಗಳ 
ಮಯನಾದವನು; ಶಿವ: ಮೃತುಂಜಯ ಸಮಂಜಸ ಸರ್ವತೋಭದ್ರ ಭೀಮ 
ಭರ್ಗ ಕಪರ್ದಿ . . . ಕರುಣಿಸುವುದು (ಕುವ್ಮಾಆ. ೬-೯೦). ೩. ಬೇವಿನ ಮರ; 
ನಿಂಬವೃಕ್ಷ. ೪. ಒಂದು ಬಗೆಯ ಸೇನಾವ್ಕೂಹ : ಅವನು ಮರುದಿನ 
ಕೌರವಸೇನೆಯನ್ನು ಸರ್ವತೋಭದ್ರವ್ಯೂಹವಾಗಿ ರಚಿಸಿ ತಾನು ಅದರ ಮುಖದಲ್ಲಿ ನಿಂತನು: 
(ವಚಭಾ. ೩೦೨). ೫. ಐದು ಬಗೆಯ ವಾಸ್ತುರಚನೆಗಳಲ್ಲಿ ಒಂದು; 
ನಾಲ್ಕುದಿಕ್ಕಿಗೂ ಒಂದೊಂದು ಬಾಗಿಲುಳ್ಳ ಚಚ್ಚೌಕವಾದ ಅರಮನೆ, 
ದೇವಾಲಯ ಮುಂತಾದುದು : ಸುತ್ರಾಮನೆ ಸೂತ್ರಧಾರನಾಗಿಯುಂ ಕಲ್ಪಜರೆ 
ಶಿಲ್ಪಿಗಳಾಗಿಯುಂ ಸಮೆದ ಚೆಲ್ಟಿಂಗೆ ಸರ್ವತೋಭದ್ರಮೆನಿಸಿದ ಸರ್ವತೋಭದ್ರಂಗಳೊಳಂ . 
(ಆದಿಪು. ೬-೧೦೬ ವ); ಈ ಸರ್ವತೋಭದ್ರಂ ಸರ್ವತೋಭದ್ರಮೆಂಬ ವಾಕ್ಸಾರ್ಥಮನನ್ವರ್ಧಂ 


ಸರ್ವತೋಭದ್ರಾಸನ 


ಮಾಡಿದುದೆನುತ್ತುಂ (ಮಲ್ಲಿಪು. ೫-೪೨). ೬. ಎಂಟು ಬಗೆಯ ಚಿತ್ರರಚನೆಗಳಲ್ಲಿ 
ಒಂದು; ಚಚ್ಚೌಕವಾದ ಚಿತ್ರಪತ್ರ : ಶಿಶು ಸಕಲಂ ಸ್ವಸ್ತಿಕಂ ವರ್ಧಮಾನಂ 
ಸರ್ವತೋಭದ್ರಂ ಕಾಂತ್ರಂ ಮಹಾಕಾಂತಂ ಚಿತ್ರೋತ್ಸವಮೆಂಬೆಂಟುಂ ಪತ್ರಂಗಳೊಳಂ 
. .. ಅಪೂರ್ವಭಿತ್ತಿಯಂ ತಳೆದು (ಚಂದ್ರಪು ೧೫-೭೦). ೭. (ಕಾವೃಮಾ] ಚಿತ್ರಕಾವೃದ 
ಗತಿಚಿತ್ರಗಳ ಪ್ರಬೇದಗಳಲ್ಲಿ ಒಂದು; ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ, 
ಮೇಲಿನಿಂದ ಕೆಳಕ್ಕೆ, ಕೆಳಗಿನಿಂದ ಮೇಲಕ್ಕೆ ಹೀಗೆ ಯಾವ ರೀತಿಯಿಂದ 
ಓದಿದರೂ ಒಂದೇ ತೆರನಾದ ಪಾಠವನ್ನು ಹೆಎಂದಿರುವ ಒಂದು ಗತಿಚಿತ್ರ; 
॥ ಇದು ಚೌಕಾಕಾರದ ರಚನೆಯಾಗಿದ್ದು ಅಡ್ಡಲಾಗಿ ಎಂಟು ಮನೆ ಮತ್ತು 
ಮೇಲಿನಿಂದ ಕೆಳಕ್ಕೆ ಎಂಟು ಮನೆಗಳಿರುತ್ತವೆ. ಒಂದು ಮನೆಗೆ ಒಂದು 
ಅಕ್ಷರದಂತೆ ಬರೆದಿರುತ್ತದೆ : ಶರಶೂಲಚಾಪ . . .. ಮುರಜಂ ಗೋಮೂತ್ರಿಕೆ 
`` ಪುಷ್ಕರಮರ್ಧಭ್ರಮಣ ಸರ್ವತೋಭದ್ರಂಗಳ್‌ . . . ನೆಗಟ್ಲುಂ ಪಲವುಂ (ಕಾವ್ಮಾವ. ೧೩೯). 
೮. ಸರ್ವತೋಭದ್ರ ಎಂಬ ಚಿತ್ರಕಾವ್ಮದ ಗತಿಚಿತ್ರದ ರೀತಿಯ ಚೆಂಡಿನಾಟ: 
ನೆಗಟ್ಲ ಮಣ್ಣಳಮಾಳೆ . . . ಬಗೆವೊಡರಿದಪ್ಪ ಸರ್ವತೋಭದ್ರಮುದ್ದವಟಂ ಚಕ್ರವ್ಠೂಹಂ 
_ ಬಲ್ಮೆಗಳಂ ಪೊಗಟ್‌ ಸಲ್ತಕ್ಕ ಪೆಅವು ದುಷ್ಕರದೆಟಪಂಗಳನಶ್ರಮದಿನೆಚಯೊಳ್‌ 
ಜಗದೊಳಟವಬೆಡಂಗನೊರ್ವನೆ ಬಲ್ಲ ೩೫x (ಎಕ.11(8), ೧೬೩-೧೧೨ ;982). ೯. [ನಾಟ್ಯ] 
ಹತ್ತು ಬಗೆಯ ನೃತ್ಯಬಂಧಗಳಲ್ಲಿ ಒಂದು : ತಾಂಡವ ನಾಂಟ್ಕ ನೃತ್ಯ ಲಾಸ್ಮ 
ಗುಂಡಿಲ ಪೆಕ್ಕಣ ಲಚ್ಚಣ ಅಪರಿಪಾತ್ರ ಸುಪಾತ್ರ ಸರ್ವತೋಭದ್ರಯೆಂಬ ದಶಪಾತ್ರಂಗಳ 
ತೋಣ್‌ (ಭ್ಯರಪು ೧-೬೧ ವ). ೧೦. [ಜೈನ| ಮಕುಟಬದ್ಧರಾದ ರಾಜರು ಜಿನನಿಗೆ 
ಮಾಡುವ ಮಹಾಪೂಜೆ; ಚತುರ್ಮುಖಪೂಜೆ : ಸಮಸ್ತಧಾರ್ಮಿಕಜನಂಗಳಂ 
ಬರಿಸಿ ಸರ್ವತೋಭದ್ರಮೆಂಬ ಮಹಾಮಹಿಮೆಯಂ ಮಹೋತ್ಸವದಿಂದೆಂಟುದಿವಸಂಬರಂ 
ಮಾಡಿ (ಅದಿಪು. ೧೬-೬೨ ವ). ೧೧. ಒಂದು ಬಗೆಯ ಉಪವಾಸವ್ರತ: 
ಸರ್ವತೋಭದ್ರ ಸಿಂಹವಿಕ್ರೀಡಿತಂಗಳೆಂಬ ತಪದೊಳ್‌ ನೆಗಟ್ಟು (ಆದಿಪು. ೩-೫೭ ವ). [ಸಂ.] 
ಸರ್ವತೋಭದ್ರಾಸನ (ನಾ). ೧. ಸರ್ವಮಂಗಳಮಯವಾದ ಪೀಠ: 
ಪುರೋಹಿತನ: ಧರ್ಮರಾಜನನ್ನೂ ದ್ರೌಪದಿಯನ್ನೂ ಹುಲಿಯ ಚರ್ಮ ಹಾಸಿದ್ದ 
ಸರ್ವತೋಭದ್ರಾಸನದಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕಕ್ಕೆ ಮುಂಚೆ ಮಾಡಬೇಕಾದ 
. ಕರ್ಮಗಳನ್ನು ನೆರವೇರಿಸಿದನು (ವಚಭಾ. ೩೩೧). ೨. [ಯೋಗ] ಒಂದು ಬಗೆಯ 
ಆಸನ: ಯೋಗಯೋಗ್ಯ್ಮಾಸನಗಳಲ್ಲಿ ಸರ್ವತೋಭದ್ರಾಸನ . . . 
ಯಂಭತ್ನಾಲ್ಕಾಸನಭೇದಗಳ೦ಂ (ಎವೇಕ. ೧೪). [ಸಂ.] 
ಸರ್ವತೋಬಭದ್ರೆ (ನಾ). ೧. ಮಧುಪರ್ಣಿಕೆ; ಶಿವನೀಮರ : '"ಗಂಭಾರೀ, 
ಸರ್ವತೋಭದ್ರಾ ಕಾಶ್ಮರ್ಯಃ - ೭ ಶೀವನಿಯ ಮರದ ಹೆಸರು'' 
(ಸಿದ್ಧಾಂತಿ. ೧೨೦). ೨. ನಟಿ ; ನರ್ತಕಿ. ಸಂ. ಸರ್ವತೋಭದ್ರಾ) 
ಸರ್ವತೋಮುಖ (ಗು). ೧. ಎಲ್ಲ ಬಗೆಯ; ಸಮಗ್ರವಾದ : ಮಡದಿಯ 
ರೊಳೆಣಿಸ ಪತಿಗೊಡಬಡುವುದು ಗಡ ಸರ್ವತೋಮುಖಸ್ವಾತಂತ್ರೃಂ (ಶಾಕುಂತ. ೭೨-೧೨೬). 
(ನಾ). ೨. ಎಲ್ಲಕಡೆ; ಎಲ್ಲ ಮಗ್ಗುಲು, -ಪಾರ್ಶ್ವ : ತುರಗದೆಡಬಲ ಗಜದ 
ಸಮ್ಮುಖ ತರುಣಿಯರುಗಳ ಸರ್ವತೋಮುಖ ಹಿರಿದು ದುರ್ಜನನಿದ್ದ ದೇಶವದೆಯ್ತೆ 
ವ್ಯಾಫ್ರುಮುಖ . . . ಅಲ್ಲಿಹುದುಚಿತವಲ್ಲ (ಕುವ್ಮಾಉ. ೩-೬೭). ೩. ಸಮಗ್ರವಾದುದು; 


ಅರ್ಧಾಸನಾದಿ 


. ಸಂಪೂರ್ಣವಾದುದು : ಸರ್ವತೋಮುಖವಾಗಿ ಈ ದೇಶದ ಪ್ರಗತಿಯನ್ನು ಸಾಧಿಸಿದ 


ಕೀರ್ತಿ ಈ ಸಂಸ್ಥೆಗೆ ಸೇರತಕ್ಕದ್ದು (ಪಂಜಪಂ. ೧೮೨). ೪. ಎಲ್ಲ ಕಡಗೂ 
ಮುಖಗಳುಳ್ಳವ' ನು; ಸರ್ವವಮ್ಮಾಪಿಯಾದವ'ನು; ಪರಮಾತ್ಮ: 
ಸರ್ವತೋಮುಖ ಸರ್ವಪೂಜಿತ ಸರ್ವಸಾಧಕ ಸರ್ವಗುಣನಿಲಯ . , . ಸರ್ವದುಃಖಾ 
ಪಹ ಮಹೇಶ್ವರ ಕರುಣಿಸುವುದು (ಕುವ್ಮಾಅ. ೬-6೪). ೫. ನೀರು. ೬. ಬ್ರಹ್ಮ. 
೭. ಶಿವ. ೮. ಆತ್ಮ. ೯. ಅಗ್ನಿ. ೧೦. ಸ್ವರ್ಗ. ೧೧. ಆಕಾಶ. ಸಂ. 


ಸರ್ವತ್ರ (ಅ). ೧. ಎಲ್ಲ ಕಡೆಯಲ್ಲಿಯೂ; ಎಲ್ಲ ಸ್ಥಳಗಳಲ್ಲಿಯೂ : ಮೌನಂ 


ಸರ್ವತ್ರಸಾಧನಂ (ಗಾಡೆ). ೨. ಯಾವಾಗಲೂ; ಎಲ್ಲ ಕಾಲದಲ್ಲಿಯೂ. (ಸಂ.। 
ಸರ್ವತ್ರಗಾಮಿ (ನಾ). ಎಲ್ಲ ಕಡೆಗೂ ಹೋಗುವಂತಹುದು; ಸರ್ವವ್ಮಾಪಿ 
ಯಾದುದು : ಮುಖದ ಕಾಂತಿಯಲ್ಲಿ ಎರಡು ಭಾವಗಳು ಅನಿರ್ವಚನೀಯವಾಗಿ 


` ೮೩೯೭ 


ಸರ್ವನಾಶ 


ಶೋಭಿಸುತ್ತಿದ್ದುವು. ಮೊದಲನೆಯದು, ಸರ್ವತ್ರಗಾಮಿಯಾದ ಬುದ್ದಿಯ ಪ್ರಭಾವ; 
ಎರಡನೆಯದು ಆತ್ಮಂತವಾದ ಆತ್ಮಗರಿವೆ (ಕಪಾಕುಂ. ೪೫). (ಸಂ. ಸರ್ವತ್ರಗಾಮಿನ್‌] 

ಸರ್ವಥಾ (ಅ). ೧. ಎಲ್ಲ ರೀತಿಯಿಂದಲೂ; ಸಂಪೂರ್ಣವಾಗಿ; ಸಮಗ್ರವಾಗಿ: 
ಪ್ರಭುಗಳು ಆಗ ಕುಶಾಲಿಗೆಂದ ಮಾತು ಸರ್ವಢಾ ನಿಜವಾಯಿತು (ಶಾಂತಲಾ. ೧೨೩). 
೨. ಎಲ್ಲ ಕಾಲದಲ್ಲಿಯೂ; ಯಾವಾಗಲೂ. ೩. ಎಷ್ಟುಮಾತ್ರಕ್ಕೂ; 
ಸ್ವಲ್ಪವಾದರೂ ಕೂಡ; ಕಿಂಚಿತ್ತೂ : ಅಲ್ಲಾಡೋಣವು ಆಕಾಶದೊಳಗಿನ ಚಂದ್ರನಿಗೆ 
ಸರ್ವಥಾ ಇರುವುದಿಲ್ಲ (ಭಾನ್ಗುತ. 6೨). ೪. ಖಂಡಿತವಾಗಿಯೂ, ನಿಶ್ಚಯ 
ವಾಗಿಯೂ : ದವರನ್ನು ಯಾರೂ ನೋಡಿಲ್ಲ ; ಆದರೆ ಇಷ್ಟರ ಮೇಲಿಂದಲೇ ಆತನು 
ಇಲ್ಲ ಎಂದು ಸರ್ವಥಾ ಊಹಿಸಲಾಗದು (ಮುಂಬಯಿ. ೪-೫೮). ""ಸಮವಾಕ್ಕಮುಂ 
ಸರ್ವಸತ್ಮ ವಿಶ್ವತೆಯನುಕ್ರಮದಿಂದ ಸರ್ವಢಾ ಶಬ್ದದೂಳು ಸಲ್ಲು'' (ಮಂಗರಾ. 

[ಸಂ.1 ೆ 

ಸರ್ವದ (ನಾ). ಎಲ್ಲವನ್ನೂ "ಕೊಡುವವನು; ಪರಮಾತ್ಮ: ಆಮೆಲ್ಲರುಂ 
ಪಾಲ್ಗಡಲ ತಡಿಗೆ ಪೋಗೀಗಳಾ ವಿಷ್ಣುವಂ ಸರ್ವದನಂ ಪೆಂಪಿಂದಮಾರಾಧಿಸಿ ಧರಣಯ 
ವೃತ್ತಾಂತಮಂ ಬಿನ್ನವಿಪ್ಪಂ (ಎಷ್ಣುಪು ೫-೧-೩೭). !ಸಂ.1 

ಸರ್ವದಮನ (ನಾ). ೧. ಎಲ್ಲವನ್ನೂ ನಿಗ್ರಹಿಸುವವನು. ೨. ಶಕುಂತಲೆ ಮತ್ತು 
ದುಷ್ಕಂತರ ಮಗನಾದ ಭರತಚಕ್ರವರ್ತಿಗೆ ಬಾಲ್ಕದಲ್ಲಿದ್ದ ಹೆಸರು: ನಿನಗೆ 
ಯಷಿಗಳು ಸರ್ವದಮನನೆಂದು ಹೆಸರಿಟ್ಟದ್ದು ಯುಕ್ತವಾದದ್ದೇ (ಶಾಕುಂತ.೧೦೪-೧೦). 

[ಸಂ.] 

ಸರ್ವದಾ (ಅ). ಯಾವಾಗಲೂ; ಸದಾಕಾಲದಲ್ಲಿಯೂ : ನೀನು ಸರ್ವದಾ 
ಇದೇ ಯೋಚನೆಯಲ್ಲಿದ್ದರೆ ಯಾವ ಕೆಲಸವೂ ಆಗುವುದಿಲ್ಲ (ರೂಢಿ). [ಸಂ.) 

ಸರ್ವಧಾರಿ (ನಾ). ೧. ಅರುವತ್ತುಸಂವತ್ಸರಗಳಲ್ಲಿ ಇಪ್ಪತ್ತೆರಡನೆಯದು: 
ಶ್ರೀಮಚ್ಚಾಳುಕೃವಿಕ್ರಮವರ್ಷದ ೨೩ನೇ ಸರ್ವ್ವಧಾರಿಸಂವತ್ಸರದ ಆಶ್ವೀಜ ಬಹುಳ!೪| 
ಆದಿವಾರದಂದು . . . ಬಿಟ ಕರಿಯ ಕೆಯಿ (ಸೌಇಇ. ೪॥॥ ೩೭೨-೧೦ ; 1099). ೨. ಶಿವ. 
ಲ (ಸಂ. ಸರ್ವಧಾರಿನ್‌) 

ಸರ್ವನಮಶ,್ಯ (ನಾ). ಸರ್ವಮಾನ್ಮವಾದುದು; ಎಲ್ಲ ತೆರಿಗೆಗಳಿಂದ 
` ಮುಕ್ತವಾದುದು : ಶ್ರೀಮದಗ್ರಹಾರ ಪಟ್ನಲ ನಾಲ್ಲೂಜ್‌ರ್ಪುದಿಂಬರ ಕೈಯ್ಕೊಳ್‌ 
ನ್ಮಾನಶಕ್ತಿಪಣ್ಣಿತರ್‌ ದ್ರವೈಪೂರ್ವ್ವಕದಿಂ ಸರ್ವ್ವನಮಶ್ಶಮಾಗೆ . . . ಪಾಳಕೆಯ್ಮಂ ಕೊಣ್ಣು 
ಗವಜೇಶ್ವರದೇವರ್ಗ್ಸೆ ಬಿಟ್ಟ ಮತ್ತ ೫ ಅಯ್ತು (ಸೌಇಇ. ೫%, ೫೭-೨೭; 1084); ಪುಲಿಗೆಜೆಯ 
ರಾಮೇಸ್ವರದೇವರ್ಗ್ಗಾ ಪುರದ !ಸಾ]ದದೆ(ಆ ಹಂದರುವಣವೆಂಬಿವಂ ಸರ್ವನಮಶ್ಮವಾಗಿ 
ಬಿಡೆಂದು ಬೇ೫ವುದುಂ (ಸೌಇಇ. ೫೩. ೭೮-೧೪; 1118). 

[೫ ಇದು "ಸರ್ವನಮಸ್ಕ' ಎಂಬುದರ ಅಪಲಿಖಿತ) 

ಸರ್ವನಮಸ್ಯ (ನಾ). ಎ ಸರ್ವನಮಶೃ : ನರೆಯಂಗಲ್ಪನ್ನೆರಡಚೂಳಗಣ ಉಮ್ಮ ಚ(ಗೆಯಂ 

I ಸರ್ವ್ವ್ವಾಭೃಂತರಸಿದ್ದಿ ಯಾಗಿ ಸರ್ವ್ವನಮಸ್ಕದಗ್ರಹಾರಂ ಮಾಡಿ (ಎಣ. xx. 

| ೬೭:೧೨; (012); ಪುರಂಗಳುಮಂ ಭೂಸುರಪುರವರ್ಯಂಗಳಪ್ಪ ಸರ್ವನಮಸ್ಮಂಗಳುಮಂ 

. ನೋಡುತ್ತುಂ (ಲೀಲಾವ. ೫-೧೯ ವ). ಸಂ.) 

ಸರ್ವನಾಮ (ನಾ). (ವ್ಯಾಕ) ""ಒಂದು ನಾಮಪದದ ಸ್ಥಾನದಲ್ಲಿ ಬರುವ 
“ಶಬ್ದಕ್ಕೂ ಒಂದು ವಸ್ತುವಿನ (ಅಥವಾ ವಿಷಯದ) ಹೆಸರು ಹೇಳದೆಯೇ 
ಅದನ್ನು ಸೂಚಿಸುವ ಶಬ್ದಕ್ಕೂ ಸರ್ವನಾಮವೆಂದು ಹೆಸರು. ಸರ್ವನಾಮವು 
ನಾಮಪದದಲ್ಲೇ ಒಂದು ಬಗೆ'' (ಮಧ್ಯಮ. ೨೯): ಸ್ವವಿಭಕ್ತ್ವಾದೃಕ್ಷರಮಾಗಿ 
ವರ್ತಿಕುಂ ಸರ್ವನಾಮದೊಳ್‌ ಮತ್ತದುವುಂ (ಕಾವ್ಮಾವ. ೧೦೧) ; ಅದುವಿದುವುದುವಾವುದು 
ವೆಲ್ಲದು ಪಅತೇನ್ಬೆಅದೆನಿಪ್ಪ ಶಬ್ದಂಗಳ್‌ ತಪ್ಪದೆ ಸರ್ವನಾಮಮಕ್ಕುಂ (ಶಮದ. ೭೮). 

(ಸಂ. ಸರ್ವನಾಮನ್‌। 

ಸರ್ವನಾಶ (ನಾ). ೧. ಸಂಪೂರ್ಣವಾದ ನಾಶ ;ಎಲ್ಲ ಹಾಳಾಗಿ ಹೋಗುವಿಕೆ: 
ತನ್ನ ಸರ್ವನಾಶವಾದರೂ ವಚನಭ್ರಷ್ಟನಾಗಬಾರದು (ಭಾರದ. ೧೦೩). ೨. ಎಲ್ಲವನ್ನೂ 
ಹಾಳುಮಾಡುವ ವ್ಯಕ್ತಿ; ಮೃತ್ಮುಸ್ವರೂಪಿ : ಕೈಕೆ, ನಿನ್ನಂ ನೆಯ್ದನಾ ಪುಲಿದರಿ 
ಗಳೆರಡುಮಂ ಕೂಡಿಸಿ ವಿಧಾತಂ ! ನೀನೆನ್ನ ಸರ್ವನಾಶಂ! (ಶ್ರೀ ರಾಮಾ. ೭೨-೪೯೯). |ಸಂ.) 


ಉಳ 


೧೨೫:-೭೦). 


20 


25 


ಸರ್ವನಿಯಾಮಕ ' 


ಸರ್ವನಿಯಾಮಕ (ನಾ). ಎಲ್ಲವನ್ನೂ ನಿಯಂತ್ರಿಸುವವನು; ಪರಮಾತ್ಮ: 
ಸರ್ವಮಯ ಸರ್ವಜ್ಞ ಸರ್ವನಿಯಾಮಕಾಚ್ಕುತನು' (ಗಗತಾ. ೧೨-೭೭) ; ದೇವರು 
ಸರ್ವಶಕ್ತನು ಸರ್ವನಿಯಾಮಕನು (ಮುಂಬಯಿ. ೪-೧೪೧).  (ಸಂ.) 

ಸರ್ವನಿರ್ವಾಣಿ (ನಾ). ಸಂಪೂರ್ಣನಿರ್ವಾಣವನ್ನು ಪಡೆದವನು : ಭಕ್ತಂಗೆ 
ಸೊಪ್ಪಡಗಿ ಎರಕ್ತಂಗೆ ಹೆಚ್ಚು ಕುಂದೆಂಬ ಉಭಯ ನಿಶ್ಚಯವಾದಲ್ಲ ಆತ ನಿಃಕಳಂಕನಿರತ 
ಸರ್ವನಿರ್ವಾಣಿ ನಿಃಕಳಂಕಮಲ್ಲಿಕಾರ್ಜುನಾ (ಮೋಳಿಮು. ೪೭-೧೯೫). 

` (ಸಂ: ಸರ್ವನಿರ್ವಾಣಿನ್‌) 

ಸರ್ವನಿವಾಸಿ (ನಾ). ಎಲ್ಲ ಕಡೆಯಲ್ಲಿಯೂ ಇರುವವನು; ಸರ್ವವ್ಮಾಪಿ 
ಯಾದವನು : ಭವದಲ್ಲಿ ವ್ರತಗೆಟ್ಟುದಾಗಿ ಆ ಭಾವದಲ್ಲಿ ಜೀವಸಂಹಾರಿ 
ಕೂಡಲಸಂಗಮದೇವ ಸರ್ವನಿವಾಸಿಯಾಗಿ (ಬಸವ. ೯೪೫). ([ಸಂ. ಸರ್ವನಿವಾಸಿನ್‌) 


ಸರ್ವನಿವೇದಕ (ನಾ). ಒಂದು ಬಗೆಯ ಯಜ್ಞ: ಸರ್ವನಿವೇದಕಮೆಂಬ 
ಯಜ್ಞದೊಳ್‌ ಕ್ಷಿತಿ ಪೊಗಬ್ಟನ್ನಮಿತ್ತು (ಪಂಪಭಾ . ೨-೪೫). [ಸಂ.] 


ಸರ್ವಪೃಷ್ಠ (ನಾ). ಒಂದು ಬಗೆಯ ಯಾಗ : ಅಗ್ನಿಷ್ಟೋಮ . . . ಸರ್ವಪೃಷ್ಠ 
. . : ಅಶ್ವಮೇಧಾದಿ ಕ್ರತುಗಳಿಂ ಪುನೀತರಾಗಿ (ಎವೇಕ. ೨೭೩).  [ಸಂ. ಸರ್ವಪೃಷ್ಠಾ! 

ಸರ್ವಭಾಷಾಸಾಮಾನ್ಯ (ನಾ). ಎಲ್ಲ ಭಾಷೆಗಳಿಗೂ ಸಮಾನವಾದುದು; 
ಎಲ್ಲ ಭಾಷೆಯವರಿಗೂ ಏಕಕಾಲದಲ್ಲಿ ಅವರವರ ಭಾಷೆಯಲ್ಲಿ 
ಅರ್ಥವಾಗುವಂತಹುದು : ಶ್ರೀಮತ್ತೀರ್ಥಾಧಿಪನ ವದನಾಂಭೋಜದಿಂ 
ಸರ್ವಭಾಷಾಸಾಮಾನ್ಮಂ ಶ್ರೀವಚನಮೊಗೆದತ್ತು (ಯಶೋಚ. ೧-೭೧).  (ಸಂ.] 

ಸರ್ವಮಂಗಲೆ, ಸರ್ವಮಂಗಳೆ (ನಾ). ಎಲ್ಲರಿಗೂ ಶುಭವನ್ನುಂಟು 
ಮಾಡುವವಳು; ಪಾರ್ವತಿ; ಭವಾನಿ: "ಉಮಾ, ಕಾತ್ಮಾಯನೀ . . . 
ಸರ್ವಮಂಗಳಾ . . . ಅಂಬಿಕಾ -೧೭ ಶಿವಪತ್ನಿಯಾದ ಪಾರ್ವತೀದೇವಿಯ 
ಹೆಸರುಗಳು'' (ಸಿದ್ಧಾಚಿ. ೨೦). ಸರ್ವಮಂಗಳೆ : "ಸರ್ವಮಂಗಳಾಶ್ರಯ' ಪರಾ. 

(ಸಂ. ಸರ್ವಮಂಗಲಾ। 

ಸರ್ವಮಂಗಳಾಶ್ರಯ (ನಾ). ೧. ಎಲ್ಲ ಬಗೆಯ ಶುಭಗಳಿಗೆ ಆಶ್ರಯವಾಗಿರು 
ವಂತಹುದು. ೨. ಪಾರ್ವತಿಯ ನಿವಾಸ. ೧, ೨ : ಆತನಾಳ್ವ ನಾಡು ಕೈಲಾಸಮಲ್ಲ 
ದೊಡಂ ಸರ್ವಮಂಗಳಾಶ್ರಯಂ ವೈಕುಂತಮಲ್ಲದೊಡಂ ಲಕ್ಷ್ಮೀಮನೋಹರಂ 
(ರಾಮುಶ್ರ. ೭-೨೦). 

(ಸಂ. ಸರ್ವಮಂಗಲಾಶ್ರಯ (ಸರ್ವಮಂಗಲ ಆಶ್ರಯ; ಸರ್ವಮಂಗಲಾ”-ಆಶ್ರಯ)) 

ಸರ್ವಮಂಗಳೆ "ಸರ್ವಮಂಗಲೆ' ನೋ. 

ಸರ್ವಮಾನ್ಯ (ನಾ). ೧. ಎಲ್ಲರಿಗೂ ಒಪ್ಪಿಗೆಯಾದುದು; ಸರ್ವಸಮ್ಮತ 

- ವಾದುದು : ಕ್ರಮೇಣ ಗೆಯ್‌ ಎಂಬ ರೂಪವೇ ಎಲ್ಲೆಡೆಯಲ್ಲೂ ಸರ್ವಮಾನ್ಯವಾಯಿತು 
(ದ್ರಾಎ ೨೬೧). ೨. ಎಲ್ಲ ವಿಧವಾದ ತೆರಿಗೆಗಳಿಂದ ಮುಕ್ತವಾದ ಭೂಮಿ; 
ಸರ್ವನಮಸ್ಕವಾದ ಭೂಮಿ : ಸರ್ವೃಮಾನ್ಮವಾಗಿ ಯಾ ದೇವರಿಗೆ ಕೊಟ್ಟ ಧರ್ಮ 
(ಎಕ. ೪॥. ಶಿಕಾರಿ. ೧೯-೧೬; 1309) ; ಆಪನಿತು ಹೊಲವಿತ್ತಡೀವೆನು ಸರ್ವಮಾನ್ಕವನು 
(ಬಸಪು ೨೭-೫೩). [ಸಂ.) 

ಸರ್ವಮ್ಮ (ನಾ). ಒಬ್ಬಾತನ ಹೆಸರು : ಸರ್ವಮ್ಮನ ಮಗ ಅಕ್ಕ ೫೪೬ ಅಗ್ಗಸಂ 
ಗೋಸಾಸಮಿಟ್ದು (ಎಕ. 11, ಸೊರಬ. ೭೭-೬; 940). (ಸರ್ವ, 1 ಅಮ್ಮ) 

ಸರ್ವರತ್ನ (ನಾ). ೧. ಎಲ್ಲ ಬಗೆಯ ರತ್ನ ಮೊದಲಾದ ಶ್ರೇಷ್ಠವಾದ ಸಂಪತ್ತು, 
— ಐಶ್ವರ್ಯ : ಕಾಲಕಾಲಕ್ಕೆ ಮಳೆಬೆಳೆಗಳಾಗುತ್ತಿದ್ದುವು. ದೇಶವು ಸರ್ವರತ್ನ 
ಸಮೃದ್ಧವಾಗಿತ್ತು (ವಚಭಾ. ೩೯೩). ೨. [ಜೈನ] ನವನಿಧಿಗಳಲ್ಲಿ ಒಂದು: 
ಶ್ರೀಗೃಹದೊಳ್‌ ಪುಟ್ಟಿದ ಕಾಳ ಮಹಾಕಾಳ ನೈಸರ್ಪ ಪಾಂಡುಕ ಪದ್ಮ ಪಿಂಗಳ ಮಾಣವಕ 
ಶಂಖ ಸರ್ವರತ್ನಂಗಳೆಂಬ ನವನಿಧಿಗಳುಂ (ಅದಿಪ್ಯ ೧೫-೩ ವ)... ಸಂ. 

ಸರ್ವರಸ (ನಾ). ೧. ಎಲ್ಲ ಬಗೆಯ ರಸದ್ರವ್ಮಗಳು :. ನಾಲ್ಕನೆಯ ಸರ್ವರಸ 
ವರ್ಜನಾವೃವಹಾರರೂಪರಸ ಪರಿತ್ಕಾಗತಪದೊಳಂ . . . ನೆಆ*ಯೆ ನೆಗಟ್ಟು (ಶಾಂತಿಪು. 
೯-೧೦೫ ವು. ೨. ಉಪ್ಪು; ಲವಣ. ೩. ಸಜ್ವರಸ 


ಸರ್ವರಸಃ ಬಹುರೂಪಃ - ೫ ಸಜ್ಜರಸದ ಹೆಸೆರುಗಳು'' (ಸಿದ್ದಾಂತ. ೨೦೭). (ಸಂ. 


೮೩೯೮ 


25 


: *ಯಕ್ಷಧೂಪಃ . . .' 


ಸರ್ವಶ್ರೀ 


ಸರ್ವರ್ತುಕ (ಗು). ಎಲ್ಲ ಖುತುಗಳಲ್ಲಿಯೂ ಚಿಗುರು, ಹೂವು, 
ಹಣ್ಣುಗಳನ್ನು ಬಿಡುವ; ಎಲ್ಲ ಯತುಗಳ ಪ್ರಭಾವವನ್ನೂ ಏಕಕಾಲದಲ್ಲಿ 
ಹೊಂದಿರುವ: ಸರ್ವರ್ತುಕಮೆ ಬನಂ ನೆಲನುರ್ವರೆಯೆ ಕೊಳಂ ಸಮಂತು 
ಪೂಗೊಳನೆ ಬಟ್‌ಕ್ಕೂರ್ವೀಧ್ರಂ ರೋಹಣಮೆ ಗಡಾರ್ವರ್ಣಿಸಲಟ್‌ವರಣ್ಣ 
5 ತಜ್ತ೧ಪಬಮುಂ (ಚಂದ್ರ ಪು. ೩-೧೦). ([ಸಂ.) 
ಸರ್ವರ್ತುಕನಂದನ (ನಾ). ಎಲ್ಲ ಯತುಗಳಲ್ಲಿಯೂ ಹೂವು ಹಣ್ಣುಗಳಿಂದ 
ಸಮೃದ್ಧವಾಗಿರುವ ತೋಟ : ತ್ರಿಲೋಕತಿಲಕನ ಜನ್ಮೋತ್ಸವದೊಳೇಕಸಮಯ ., 
ಸಮವತೀರ್ಣ ಸರ್ವರ್ತುಕನಂದನ ವಿಕಸದಶೋಕ ಎಕಚ ಮಲ್ಲಿಕಾಬದ್ಧ ಕುಟ್ಮಲಾಡಂಬರ 
. - . ಲೋಧ್ರಂಗಳಿಂ ರಾಗಮಂ ಬೀಜುವಂತೆ . . . ಮಹೀಕಾಂತೆ ಸೊಗಯಿಸೆ 
(ಆದಿಪು. ೭--೩೬ ವ). (ಸಂ. 
ಸರ್ವರ್ತುಕೋದ್ಯಾನ (ನಾ). ಎ ಸರ್ವರ್ತುಕನಂದನ : ಉದಗ್ರದೇವನಿವಾಸಾ 
ವಳಿಯಿನುದ್ದಶಾಳಿವನದಿಂ ಸರ್ವರ್ತುಕೋದ್ಕ್ಯಾನನಂದನದಿಂ . . . ತನಗನ್ವರ್ಥ 
ಮನಿಪ್ಪುದಾ ಪುರವರಂ ಶೋಭಾವತೀನಾಮದಿಂ (ಪಂಚತಂ. ೧೮೪-೨) ; ಸರ್ವರ್ತು 
ಕೋದ್ಮಾನವೆನಿಸಿದ ಬನಂಗಳಿಂ (ತಿರುರ. ದೇ. ೨-೮). ಸಂ.) 
15| ಸರ್ವಲಗ್ಗೆ (ನಾ). ಎ ಸಬ್ಬಲಗ್ಗೆ ೧ : ಸರಕಟಿಸಿ ದಳ ಸರ್ವಲಗ್ಗೆಯಲುರವಣಿಸೆ 
ಯಮಸೂನು ಕಂಡನು ನರನ («ಕುವ್ಕಾಕ. ೪-೨೮); ಬಲವೆಲ್ಲ ಸರ್ವಲಗ್ಗೆ 
ಯೊಳೇಣಿದೊಡೆ: ರಾಮನಳವುಗೆಟ್ಟನೆ ಮನದೊಳಗೆ ತಳೆದನೆ ಚಿಂತೆಯ ಕುಲಗಿರಿಯಂತೆ 
ನಿಶ್ಚಳನಾಗಿರ್ದನಾಜಿಯೊಳು (ಕುರಾಸಾಂ. ೨೦-೨೯). (ಸರ್ವ, * ಲಗ್ಗೆ] 
ಸರ್ವಲೆ (ನಾ). ೧. ಕಬ್ಬಣದ ದೊಣ್ಣೆ. ೨. ಒಂದು ಬಗೆಯ ಆಯುಧ ; 
ಈಟಿ ; ಸಬಳ.- (ಸಂ. ಸರ್ವಲಾ) 
ಸರ್ವವಿತ್ತು (ನಾ). ಎಲ್ಲವನ್ನೂ ಬಲ್ಲವನು; ಸರ್ವಜ್ಞ : ಭಗವಾನೆನಿಪ 
ಸರ್ವವಿತ್ತು ನೀಂ ಮೋದದಿಂದೆನ್ನ ಸಂಶಯವನಪಹರಿಸು..(ಪದ್ಮರಾ. ೧೦-೮). 
[ಆ ಸಂ. ಸರ್ವವಿದ್‌) 
ಸರ್ವವಿಡ (ನಾ). ಎ ಸರ್ವವಿತ್ತು : ನೀಂ ಚಿರ ಪೇಚಂತು ಸರ್ವವಿದನ್ಯ 
(ಜಿನಾಲೆ. ೧೬). (ಸಂ. ಸರ್ವವಿದ್‌] 
ಸರ್ವವೇದ (ನಾ). "ವಶ್ವಜಿತ್‌ ಎಂಬ ಯಾಗವನ್ನು ಮಾಡಿ ತನ್ನ ಸರ್ವಸ್ವ 
ವನ್ನೂ ದಾನಮಾಡಿದವನು : '"ಸರ್ವಸ್ವಮಂ ಕೊಟ್ಟವಂ ಸರ್ವವೇದನಕ್ಕುಂ'' 
(ಮಂಗರಾ. ಬ. - ೪). [ಸಂ. ಸರ್ವವೇದಸ್‌! | 
ಸರ್ವವೇದ್ಯ (ನಾ). ಎಲ್ಲರಿಗೂ ತಿಳಿದಿರುವಂತಹುದು ; ಸರ್ವವಿದಿತವಾದುದು: 
ಒಂದು ಗುರಿಯನ್ನು ಸಾಧಿಸಬೇಕಾದರೆ ಪ್ರಾಮಾಣಿಕತೆಯಿಂದ ದುಡಿಯಬೇಕೆಂಬುದು 
ಸರ್ವವೇದ್ಧವಾದ ವಿಚಾರ (ರೂಢಿ). `: [ಸಂ.] 
ಸರ್ವವ್ಯಾಪಕ (ಗು). ೧. ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿರುವ ; ಎಲ್ಲವನ್ನೂ 
ಆವರಿಸಿರುವ .: ಇಂದ್ರನ ಸರ್ವವ್ಮಾಪಕಶಕ್ತಿಯನ್ನು . . . ಪೃಥಿವೃಂತರಿಕ್ಷಗಳೆರಡೂ 
ಹೊಂದಲಸಮರ್ಥವಾದವು (ಜುಕ್ಷಾರ. ೬೯). (ನಾ). ೨. ಎಲ್ಲ ಕಡೆಯಲ್ಲಿಯೂ 
ವ್ಯಾಪಿಸಿರುವವನು : ಪರಮಾತ್ಮನು ಸರ್ವಜ್ಞನೂ ಸರ್ವಶಕ್ತನೂ ಸರ್ವವ್ಕಾಪಕನೂ 
ಆಗಿದ್ದರೆ, ಜೀವಾತ್ಮನು ಅಲ್ಪಜ್ಞನೂ ಅಲ್ಪ್ಬಶಕ್ತನೂ ಅಲ್ಪವ್ಯಾಪಕನೂ ಆಗಿರುವನು 
(ಶತ್ತಿಎ. ೭). [ಸಂ.) 
ಸರ್ವಶಕ್ತ (ನಾ). ಎಲ್ಲ ಶಕ್ತಿಗಳನ್ನೂ ಹೊಂದಿದವನು : ''ಸರ್ವಶಕ್ತನಲ್ಲಿಯುಂ 
ಸರ್ವಸನ್ನಾಹಮೆಂಬುದು'' -(ಹಲಾಯು. ೧೩೩-೧೫) ; ಪರಮಾತ್ಮನು ಸರ್ವಜ್ಞನೂ 
ಸರ್ವಶಕ್ತನೂ ಸರ್ವವ್ಕಾಪಕನೂ ಆಗಿದ್ದರೆ, ಜೀವಾತ್ಮನು ಅಲ್ಪಜ್ಜನೂ ಅಲ್ಬಶಕ್ತನೂ 
ಅಲ್ಪವ್ಮಾಪಕನೂ ಆಗಿರುವನು (ಶಕ್ತಿಎ. ೭). [ಸಂ.] 
ಸರ್ವಶ್ರೀ (ನಾ). ಅನೇಕ ಹೆಸರುಗಳನ್ನು ಹೇಳುವಾಗ, 'ಪ್ರತಿಯೊಂದರ 
ಆರಂಭದಲ್ಲೂ "ಶ್ರೀ' ಕಾರವನ್ನು ಸೇರಿಸುವುದಕ್ಕೆ ಬದಲಾಗಿ ಎಲ್ಲ 
ಹೆಸರುಗಳಿಗೂ ಅನ್ವಯಿಸುವಂತೆ ಆರಂಭೆದಲ್ಲಿ ಸೇರಿಸುವ ಅದೇ ಅರ್ಥದ 
ಪದ : ಇಂದಿನ ಸಭೆಗೆ ಸಂಘದ ಸದಸ್ಮರುಗಳಾದ' ಸರ್ವಶ್ರೀ ಠಾಮಣ್ಣ,' ಭೀಮಯ್ಯ, , 
ಪುಟ್ಟಪ್ಪ ಎಲ್ಲರೂ ಆಗಮಿಸಿದ್ದರು (ರೂಢಿ). [ಸಂ.) 


10 


20 


30 


35 


40 


4s 


ಸರ್ವಸನ್ನಾಹ 


ಸರ್ವಸನ್ನಾಹ (ನಾ). ೧. ಸಕಲ ಸೇನಾಬಲವು ಸಜ್ಜಾಗಿರುವಿಕೆ : ""ವೀರಬಲಮಂ 
ಸರ್ವಸನ್ನಾಹಯೆಂಬುದು'' (ಮಂಗರಾ. ೧೪೦-೮). ೨. ಎಲ್ಲರಲ್ಲಿಯೂ ಇರುವವನು; | 
ಸರ್ವಾತ್ಮಕ; ಪರಮಾತ್ಮ: "“ಸರ್ವಶಕ್ತನಲ್ಲಿಯುಂ ಸರ್ವಸನ್ಮಾಹಮೆಂಬುದು'' | 
(ಹಲಾಯು. ೧೩೨-೧೫). ([ಸಂ.) | 
ಸರ್ವಸಮ್ಮತ (ನಾ). ಎಲ್ಲರಿಗೂ ಒಬ್ಬಗೆಯಾದುದು: ಬುಟ್ಧನು ...ತನ್ನ|$ 
ಬುದ್ಧಿವಾದವನ್ನೇ ಸರ್ವಸಮ್ಮ ತವಾಗುವಂತೆ ಮಂಡಿಸತೊಡಗಿದನು (ಭಾರದ. ೧೨೦). 
[ಸಂ.] | 
ಸರ್ವಸಾಕ್ಷಿ (ನಾ). ೧. ಎಲ್ಲ ಘಟನೆಗಳಿಗೂ ಸಾಕ್ಷಿಯಾದವನು; ಎಲ್ಲವನ್ನೂ | 
ಪ್ರತ್ಮಕ್ಷವಾಗಿ ಕಂಡವನು; ಪರಮಾತ್ಮ : ತಾ ಸರ್ವಸಾಕ್ಷಿಪ್ರಮಾಣಕ್ಕೆವೊಂದಿನಿತು 
ಬೇಸರಾಗದೆ ಬಾಳ್ವುದೆಂದು . . . ಪರಸುತ್ತ (ನವಮೋ. ೧೩-೫೭); ಸರ್ವಸಾಕ್ಷಿಯಾದ 
ಭಗವಂತನೊಬ್ಬನಿದ್ದಾನೆ (ನಿಶೆ. ೧೨೧). ೨. ವಾಯು. ೩. ಅಗ್ನಿ. (ಸಂ. ಸರ್ವಸಾಕ್ಷಿನ್‌] 
ಸರ್ವಸಾಧನಿ (ನಾ). [ವ್ಕಾಕ] ಭೂತ, ವರ್ತಮಾನ, ಭವಿಷ್ಯತ್‌ ಮತ್ತು 
ಸರ್ವಸಾಧನಿ ಎಂಬ ಆಖ್ಯ್ಕಾತವಿಭಕ್ತಿಯ ನಾಲ್ಕು ಬಗೆಗಳಲ್ಲಿ ಒಂದು; 
ವಿಧ್ಧರ್ಥದಲ್ಲಿ ಹತ್ತುವ ಆಖ್ಕಾತವಿಭಕ್ತಿ: ಭೂತವತಿ ವರ್ತಮಾನಂ ಖ್ಕಾತ 
ಭವಿಷ್ಯಂತಿ ಸರ್ವಸಾಧನಿಯೆಂಬಾಖ್ಕಾತವಿಭಕ್ತಿಗಳಕ್ಕುಮತೀತಭವದ್ಭಾವಿಕಾಲ 
ಎಧ್ಯಾದಿಗಳೊಳ್‌ (ಉವ್ಕಾವ. ೩೭೪). (ಸಂ. ಸರ್ವಸಾಧನೀ। 
ಸರ್ವಸಾಧು (ನಾ). [ಜೈನ] ಮೂಲಗುಣಾದಿಕ ತಪಶ್ಚರಣವನ್ನು ಆತ್ಮೀ 
ಕರಿಸಿಕೊಂಡು ಸರ್ವಜೀವಗಳಲ್ಲಿ ಸಮಭಾವವನ್ನು ಹೊಂದಿರುವ ಸಾಧು: | 
ಉದ್ಮರಿಸುಗೆ ತಾತರ್ಯದಿನರ್ಹತ್ಸಿದ್ದಾಚಾರ್ಯೋಪಾಧ್ಕಾಯ ಸರ್ವಸಾಧುಗಳೆಮ್ಮಂ 
(ಆದಿಪು. ೧-೬). [ಸಂ.] 20 | 
ಸರ್ವಸಾಮಾನ್ಯ (ನಾ). ೧. ತೀರ ಸಾಮಾನ್ಯವಾದುದು ; ವಾಡಿಕೆಯಾದುದು: | | 
[1 
| 


10 


15 


ಒಬ್ಬರಿಗೆ ತಿನ್ನಲು ಸಾಧ್ಯವಿರುವುದಕ್ಕಿಂತ ಹೆಚ್ಚು ಒತ್ತಾಯದಿಂದ ಬಡಿಸುವುದು 
ನಮ್ಮಲ್ಲಿ ಸರ್ವಸಾಮಾನ್ಮವಾಗಿ ಒಂದು ಪದ್ಧತಿಯೇ ಆಗಿಹೋಗಿದೆ (ಅಡುಸೌ. ೮೬). ; 
೨. ಎಲ್ಲರಿಗೂ ಸಮಾನವಾದುದು ,- ಅನ್ವಯಿಸುವಂತಹುದು: ಇದು 
ಸರ್ವಸಾಮಾನ್ಮವಾದ ಸಮಸ್ಯೆಯಾದುದರಿಂದ ಎಲ್ಲರೂ ಇದರ ಬಗ್ಗೆ ಗಮನ ಹರಿಸಬೇಕು 
(ರೂಢಿ). ೩. ಸಾಧಾರಣಜನ; ಜನಸಾಮಾನ್ಯ: `ಕಾವ್ಮವು ಜನ್ಮಾಂತರೀಯ 
ಪುಣ್ಮದಿಂದ ಪ್ರತಿಭಾವಂತರಾದ ಕವಿಗಳಿಗೆ ಮಾತ್ರ ಗೋಚರವಾಗುವುದೇ ಹೊರತು 
ಸರ್ವಸಾಮಾನ್ಕರಿಗಲ್ಲ (ಭಾರದ. ೪೪೪). . (ಸಂ.] 

ಸರ್ವಸಿದ್ಧಿ (ನಾ). ೧. ಎಲ್ಲದರಲ್ಲೂ ಸಫಲತೆಯನ್ನು ಹೊಂದುವಿಕೆ, - 
ಸಿದ್ಧಿಯನ್ನು ಪಡೆಯುವಿಕೆ. ೨. ಎಲ್ಲ ಬಗೆಯ ಸಿದ್ಧಿಗಳನ್ನು ದೊರಕಿಸಿಕೊಡು 
ವಂತಹುದು: ಆಯ್ಕಾ ಎನಗೆ ರುದ್ರಾಕ್ಷಿಯೇ ಸರ್ವಸಿದ್ದಿ (ಬಸವ. ೯೫೯). 
೩. ಬಿಲ್ಬವೃಕ್ಚ. (ಸಂ. | 

ಸರ್ವಸಿದ್ಧಿಆಚಾರ್ಯ (ನಾ). ಒಬ್ಬಾತನ ಹೆಸರು: ಸ್ವಸ್ತಿಶ್ರೀ ಶಿಲೇಮುದ್ದರ 
ಮರ್ಮ್ಮಾನ್‌ ಸರ್ವ್ವಸಿದ್ದಿ ಆಚಾರ್ಜ್ಯ(ರ್ಯ,)ರ ಚಟ್ಟರ ರೇವಡಿ ಒವಜ್ಜರ್‌ 
ತೆಜ್ಮಣದಿಶೆ ಮಾಡಿದೊರ್‌ (ಇಆ. %, ೧೭೦-೨; 8 ನೆಯ ಶತ). [ಸಂ.] 

ಸರ್ವಸ್ವ (ನಾ). ೧. ಸಮಸ್ತ ಸ್ವತ್ತು ; ಸಕಲೈಶ್ವರ್ಯ : ಆ ಮ್ಲೇಚ್ಛರಾಜರಂ 
ಕಾಣಿಸಿಯುಮಾಳ್ತನಮಂ ಪೂಣಿಸಿಯುಂ ಚಕ್ರವರ್ತಿಗೆ ಸರ್ವಸೃಮಂ ಕುಡಿಸಿಯುಂ 
(ಶಾಂತಿಷು. ವ); ಪ್ರಾಣೇಶ, ಸೂರೆಗೊಳ್ಳೆನ್ನ ಸರ್ವಸ್ವಮಂ 
€ಚತ್ರಾಂಗೆ. ೪೧-೧೧೧೦). ೨. ಅತ್ಮಂತಮಹತ್ವದಿಂದ ಕೂಡಿದುದು; 
ಸಾರಭೂತವಾದುದು: ಅವಲರುಂ ಪಣ್ಣುಂ ಬೀತೋವವು ಗಡ ಬೀಯವಲ್ಲಿ 
ಮಲ್ಲಿಗೆಗಳುಮಿಮ್ಮಾವುಗಳುಮೆಂದೊಡಿನ್‌ ಪೆಜತಾವುದು ಸಂಸಾರಸಾರಸರ್ವಸ್ವಘಫಲಂ 
(ಪಂಪಭಾ. ೧-೫೫). |ಸಂ.) 

ಸರ್ವಸ್ವತಂತ್ರ (ನಾ). ಎಲ್ಲ ರೀತಿಯಿಂದಲೂ ಸ್ವತಂತ್ರನಾದವನು ; ತನ್ನ | | 
ಇಚ್ಛೆಯಂತೆ ಎಲ್ಲವಮ್ನೂ ನೆರವೇರಿಸಲು ಸಮರ್ಥನಾದವನು : ಲಕ್ಷ್ಮೀಲೋಲ | 
ಜೀಯ ಸರ್ವಸ್ವತಂತ್ರನೆ ಬಿಡಿಸು ಸಂಸಾರಪಾಶದಿಂದೆನ್ನನು (ಚೈಮಿಭಾ. ೧೩-೨೮). 

[ಸಂ.] 


25 


30 


35 


೧೧-೬೭ 


45 


೮೩೯೯ 


ಸರ್ವಾಂಗಸುಂದರಿ 


ಸರ್ವಸ್ವಹರಣ (ನಾ). ಸರ್ವೈಶ್ವರ್ಯವನ್ನೂ ಕಿತ್ತುಕೊಳ್ಳುವಿಕೆ; ಎಲ್ಲ 
ಸಂಪತ್ತನ್ನೂ ಅಪಹರಿಸುವಿಕೆ ; ಅಹಿತರ್‌ ಸಂಧಿಯುಮಂ ವಿಗ್ರಹಮುಮನಾತ 
ನೊಳೊಡರ್ಚರೇಕೆನೆ ಸರ್ವಸ್ವಹರಣಮಂ ಸಂಧಿ ಶಿರ:ಪ್ರಕರಣಮಂ ತಮಗೆ ವಿಗ್ರಹಂ 
'ಮಾಟ್ಟುದಲ್‌ಂ (ಶಾಂತಿಪು ೧೦-೧೧೪). [%ಂ.) 

ಸರ್ವಸ್ವಾಪಹರಣ (ನಾ). ಆ ಸರ್ವಸ್ವಹರಣ : ಮುಳದು ಸರ್ವಸ್ವಾಪಹರಣಮಂ 
ಮಾಳ್ಪ ಕಡುಗಲಿತನವಿದಾವ ಪುಣ್ಮವ ಪಡವ ಶಿಷ್ಕತನದೊಳಗು (ಪಚಕಾ. 6-೬). [ಸಂ.] 

ಸರ್ವಸ್ವಾಪಹಾರ (ನಾ). ಇ ಸರ್ವಸ್ವಹರಣ : ಕಾಪಥವನಾಶ್ರಯಿಸಿ ಕೋಪಾಟೋಪ 
ದಿಂದುತ್ತಮರ ಸರ್ವಸ್ಟಾಪಹಾರವ ಮಾಡಿ ಬದುಕುವುದಾವ ಗುಣ (ಕುವ್ಮಾಉ. ೩-೧೦). 

[ಸಂ.) 

ಸರ್ವಸ್ವಾಮ್ಯ (ನಾ). ಸಂಪೂರ್ಣ ಒಡೆತನದ ಹಕ್ಕು: ಪ್ರಭುತ್ವಾಧಿಕಾರದ 
ಸರ್ವಸ್ವಾಮ್ಮ ಪಕ್ಷಕ್ಕೆ ಸೇರಿದ್ದು (ರಾಜಪ. ೬೦). (ಸಂ.] 

ಸರ್ವಾಂಗ (ನಾ). ಎಲ್ಲ ಅವಯವಗಳು; ಸಮಸ್ತ ಅಂಗಗಳು; ಇಡಿಯ 
ದೇಹ : ಇಳಿದ ಬೆಳುಗಡ್ಡದಿಂ ನಡುಗುವ ನರೆದಲೆಯಿಂ ನರೆತು ಸಡಿಲ್ವ ಸರ್ವಾಂಗದಿಂ 
.. . - ಮೆಲ್ಲಮೆಲ್ಲನೆ ಚಪ್ಪರದ ಬಾಗಿಲ್ಲೆ ಬಂದೊಡೆ (ನಂಬರ. ೬- ೨೬); ಶರಮಯವು 
ಸರ್ವಾಂಗವಿನ್ನೀ ಸರಳು ನೆಡಲಿಂಬಿಲ್ಲ (ಕುವ್ಕಾದ್ರೋ. ೬-೫೩). ([ಸಂ.) 

ಸರ್ವಾಂಗಜ್ವರ (ನಾ). ಎಲ್ಲ ರೀತಿಯ ಜ್ವರ : ನಾಭಿಯನ್ನು ಕಿರುಕುಸಾಲೆಯ 
ರಸದಲ್ಲಿ ಮರ್ದಿಸಿ ಸಹದೇವಿ ಮೊಲೆಹಾಲಲ್ಲಿ ನಸ್ಮವಂ ಮಾಡಲು ಒಂದು ಭಾಗ ಜ್ವರ, 
ನಾಸಾರಂದ್ರವುಳ್ಳೆಡೆಗೆ ನಸ್ಕವಂ ಮಾಡಲು ಸರ್ವಾಂಗಜ್ವರ ಹರ (ವಿವೈಎ. ೧೯೩); 

ನೆಳಲಲ್ಲಾರಿಸಿ ಹಾಲುಬೆಲ್ಲದಲ್ಲನುಪಾನದಿಂದ ಕೊಡಲು ಒಂದು ಬಗೆಯ 
ಜ್ವರ ಹರ. ಬಿಸಿನೀರಿಂ ಸರ್ವಾಂಗಜ್ವರಹರ 1ಎವೈವಿ. ೧೯೯). ಸಂ.) 

ಸರ್ವಾಂಗಪಾವಡೆ (ನಾ). [ವೀಶೈ] ಭವಿಗಳಿಗೆ ಕಾಣಬಾರದೆಂದು ಶಾಕಪಾಕ 
ಗಳಿಗೆ ಸಂಪೂರ್ಣವಾಗಿ ಹೊದಿಸುವ ವಸ್ತ್ರ : ಸರ್ವಾಂಗಪಾವಡೆಯಾದಲ್ಲಿ ಹೊಳೆ 
ತಟಾಕ ಮಿಕ್ಕಾದ ಬಹುಜಲಂಗಳ ಮೆಟ್ಟಲಾಗದು (ಎಲೇಶ್ವ. ೫೮); ಪಾಕಶುದ್ಧಿಗಳಿನ್ನು 
ಸರ್ವಾಂಗಪಾವಡೆಯ ಕಟ್ಟುವುದು ಭವಿ ನೋಡಲು ಸೋಕೆ ಭಾಂಡದೊಳಿರ್ದ ತೈಲಾದಿಗಳ 
ಬಿಡುವುದ್ಕೆ ಕಂದ ಬಿಡದಿರ್ದವಂ ವ್ರತಭ್ರಷ್ಟನು (ವೀಶೈಖ. ೭-೧೫-೧೦). 

[ಸರ್ವಾಂಗ + ಪಾವಡೆ (ಆ ಪಾವುಡ,)] 

ಸರ್ವಾಂಗಪ್ರಣತ (ನಾ). ಸಾಷ್ಟಾಂಗನಮಸ್ಕಾರ ಮಾಡಿದವನು : ಗಂಧಕುಟಿಯಂ 
ತ್ರಿಸಿಪ್ರದಕ್ಷ್ಮಿಇಂಗೆಯ್ದು ಸರ್ವಾಂಗಪ್ರಣತನಾಗಿ (ಆದಿಪು. ೧೦-೪೫ ವ). [ಸಂ.] 

ಸರ್ವಾಂಗಮಲಧಾರಿ (ನಾ). [ಜೈನ] ಸ್ನಾನಶೌಚವರ್ಜನದಿಂದಾಗಿ ಮೈಯೆಲ್ಲ 
ಕೊಳೆ ತುಂಬಿದ ಸಂನ್ಕಾಸಿ : ಸರ್ವಾಂಗಮಲಧಾರಿಗಳೊಂದು ಶಿಲಾತಳದ ಮೇಗಿರ್ದಾ 
ಗಮಮಂ ಪರಿವಿಡಿಗೆಯ್ಕುತ್ತುಮರ್ಥಮಂ ಭಾವಿಸುತ್ತುಂ ಸ್ವಾಧ್ಕಾಯದೊಳ್‌ ತಗುಳ್ಡಿ 
ರ್ದೊರಂ ... ಲಲಿತಘಟೆ ಕಂಡು (ವಡ್ಡಾರಾ. ೯೬-೨). (ಸಂ. ಸರ್ವಾಂಗಮಲಧಾರಿನ್‌) 

ಸರ್ವಾಂಗಯಜ್ಞ (ನಾ). ದೇಹಸಹಿತವಾಗಿ ಸಮಸ್ತವನ್ನೂ ಬಲಿಕೊಡುವ 
ಯಜ್ಞ; ಸರ್ವಾಹುತಿಯ ಯಾಗ: ಪಿನಾಕಿಯ ಪದವ ಹಿಡಿದೋಲೈೆಸುವೆನು 
ಸರ್ವಾಂಗಯಜ್ನದಲಿ (ಕುವ್ಮಾಗ. ೯-೨೧). ([ಸಂ.] 

ಸರ್ವಾಂಗರೋಮ (ನಾ). ಮೈಯಲ್ಲಿ ಪೂರ್ತಿಯಾಗಿ ಕೂದಲಿರುವ ಪ್ರಾಣಿ; 
ಕರಡಿ: ಕೊಂಗ ಹಂಗ ಸರ್ವಾಂಗರೋಮ ತುಂಗಶರಭ . . . ತುಂಬಿರೆ 

(ಸಂ. ಸರ್ವಾಂಗರೋಮನ್‌] 

ಸರ್ವಾಂಗಸುಂದರ (ನಾ). ೧. ಎಲ್ಲ ರೀತಿಯಿಂದಲೂ ಚೆಲುವಾದುದು; 
ಸಮಗ್ರಸೌಂದರ್ಯವುಳ್ಳುದು : ಪ್ರಾಂತೀಯಭಾಷೆಗಳ ಉತ್ಕೃಷ್ಟಗ್ರಂಢಗಳ 
ಭಾಷಾಂತರದಿಂದ ಹಿಂದಿ ಪರಿಪುಷ್ಪವಾಗಿ; ಸರ್ವಾಂಗಸುಂದರವಾಗಿ ಬೆಳೆಯುತ್ತಿದೆ 
(ಭಾರದ. ೪೭೪). ೨. ಎಲ್ಲ ರೀತಿಯಿಂದಲೂ ಚೆಲುವಾದವನು; ಪೂರ್ಣ 
ಸೌಂದರ್ಯವನ್ನುಳ್ಳ ವ್ಯಕ್ತಿ: ಆ ಸರ್ವಾಂಗಸುಂದರನಾದ ಬಾಲಕನನ್ನು ಕಂಡು 
ಮನಸ್ಸಿಗೆ ಹರ್ಷವಾಯಿತು (ರೂಢಿ). ಸಂ.) 

ಸರ್ವಾಂಗಸುಂದರಿ (ನಾ). ಪೂರ್ಣಸೌಂದರ್ಯವುಳ್ಳವಳು: ಈ ಹುಡುಗಿ 
ಸರ್ವಾಂಗಸುಂದರಿಯಾಗಿದ್ದಳು (ಪುನರು. ೨೩೭). (ಸಂ. ಸರ್ವಾಂಗಸುಂದರೀ] 


ಜ್ವರಕ್ಕೆ... 


(ವಿದಾಕೈ. ೪೩-೪). 


ಸರ್ವಾಂಗಾಸನ ೮೪೦೦ ಸರ್ವಾವಧಿ 


ಸರ್ವಾಂಗಾಸನ (ನಾ). [ಯೋಗ] ಆಸನಗಳಲ್ಲಿ ಒಂದು : ಸರ್ವಾಂಗಾಸನದ | ಸರ್ವಾಧಿಕಾರಿ ಇರುತ್ತಾನೆ (ರೂಢಿ). ೩. ದೇಶದ ಸಮಸ್ತಅಧಿಕಾರವನ್ನು ತನ್ನ 
ಪ್ರಭೇದವೇ ""ವಿಪರೀತಕರಣಿ'' ಎಂದು ಪ್ರಸಿದ್ಧವಾಗಿದೆ (ಭಾರದ. ೧೫೭). [ಸಂ.1 | ಕೈಯಲ್ಲಿಯೇ ಇಟ್ಟುಕೊಂಡವನು ; ನಿರಂಕುಶಪ್ರಭು : ""ಯಾವ ಕ್ಷೇತ್ರದಲ್ಲಿಯೆ 

ಸರ್ವಾಂಗೀಣ (ಗು). ೧. ಎಲ್ಲ ಅವಯವಗಳಿಗೂ ವ್ಯಾಪಿಸಿದ ; ಸರ್ವಾಂಗಕ್ಕೂ | ಆಗಲಿ ನಿರಂಕುಶಾಧಿಕಾರ ಪಡೆದಿರುವವನು ; ಸರ್ವಾಧಿಕಾರಿ'' (ಇಂಕಾ Dictator). 
ಆವರಿಸಿದ : ಮರುದೇವಿಮಹಾದೇವಿ . . . ಸರ್ವಾಂಗೀಣಮಾಕ್ತಿಕಾಭರಣಕಿರಣಾಕೀರ್ಣ (ಸಂ. ಸರ್ವಾಧಿಕಾರಿನ್‌] 


ಸುವರ್ಣದುರ್ಲಕ್ಷಹರಿಚಂದನಾಂಗರಾಗೆಯುಂ . . ಆಗಿ (ಅದಿಪು ೭೨೬ ವ). |5 | ಸರ್ವಾನುಮತ (ನಾ). ಎಲ್ಲರ ಒಪ್ಪಿಗೆ ; ಸರ್ವರಿಂದಲೂ ಅಂಗೀಕಾರ : 
೨. ಸಮಸ್ತ; ಸಮಗ್ರವಾದ : ಅನಂತವೀರ್ಯಕುಮಾರಂಗೆ ಚಕ್ರವರ್ತಿಸುತಾ ಸರ್ವಾನಮತದಿಂದ ನಾನು ಹೋಗುವುದು ನಿಶ್ಚಯವಾಯಿತು (ಸ್ಪಶಿಚಿ. ೨೪೪). 
ಪರಂಪರೆಯೊಳೊರ್ವಳನಪೂರ್ವಸರ್ವಾಂಗೀಣವಸ್ತುತ್ತಭಾಜನೆಯಂ ಕುಡಿಸುವುದುಂ [೫0.3 
(ಶಾಂತಿ. ೨-೬೭ ವ). (ನಾ). ೩. ಸಮಗ್ರವಾದುದು ; ಸಂಪೂರ್ಣವಾದುದು : | |ಸರ್ವಾನುಮತಿ (ನಾ). ಎ ಸರ್ವಾನುಮತ : ಅಂತು ಇಂತು ಮೂರನೆಯ ದಿನ 
ಕತೆ ಸರ್ವಾಂಗೀಣವಾದ ಬೆಳವಣಿಗೆಯನ್ನು ಪಡೆದುಕೊಂಡಿದೆ (ಹೊಸಕ್ತಿ. ೨೯೫). 1ಸಂ.] | | ಸರ್ವಾನುಮತಿ ದೊರೆಯಿತು (ಪುನಗು. ೩೧೭). (ಸಂ. 

ಸರ್ವಾಂಗೋಡು, ಸರ್ವಂಗೋಡು (ನಾ). ಎಲ್ಲವನ್ನೂ ಒಳಗೊಂಡುದು (?): "10 | ಸರ್ವಾಪರಾಧ (ನಾ). ಎಲ್ಲ ಬಗೆಯ ತಪ್ಪು; ಸಂಪೂರ್ಣ ಪಪ 
ಆ ಗಡಿಯಿಂದೊಳಗುಳ ಮನೆ ಮನೆತಾಣ ಅಂಗೋಡು ಅಂಗ ಸಸಿ ನೆಲ ಹೊಲ ಮರ | ಸರ್ವಾಪರಾಧವ ಕ್ಷಮಿಸಯ್ಮ ಎನ್ನ (ಪುರಂದ. ೨-೯ ಪಲ್ಲಎ). [ಸಂ.] 
ಫಲ ಬೆ[ಣ] ಬಿಳಿರು ಬಿಟಿ ಬಿಟ ಮುಂತ್ತಾಗಿ ಸರ್ವಾಂಗೋಡು ಸಹಿತವಾದಯಿಂತಿವೆಲಳಉು | ಸರ್ವಾಪರಾದಿ- (ನಾ). ಎಲ್ಲ ಬಗೆಯ ಅಪರಾಧಗಳನ್ನೂ ಮಾಡಿದವನು; 


(ಕಣ. 1-1 ೭-೨೦ ; 1527) ; ಕಿರುಕುಳ: ಸುವರ್ನಾದಾಯ ಸರ್ವಾಂಗೋಡು ಸಹವಾದ ಎಲ್ಲ ದೃಷ್ಟಿಯಿಂದಲೂ ಅಪರಾಧಿಯಾದವನು : ಸರ್ವಾಪರಾಧಿಯಾನು ಎನ್ನ 
ಭೂಮಿ ಮನೆಯನ್ನು ಗೈಸಿ ರೂಪ ಮಾಡಿಕ್ಕೊಣ್ಣು (ಎಕ. ೪1, ತೀರ್ಥಸ. ೯೮- ೬೨; 1668). ಮನದ ಕೊನೆಯ ಸೂತಕ ಹಿಂಗದು (ಬಸವ, ೩೨೬); ನಾವು ನೆಟ್‌ ಸರ್ವಾಪರಾಧಿಗಳಾವ 
ಸರ್ವಂಗೋಡು : ಬೇಣ ಬಿಳಿರು ಬೆಟು ಚಿಟಿ ನಿಧಿ ನಿಕ್ಷೇಪ ಐಲ ಪಾಶಾಣ . . . [15 | ಗುಣದೋಷವನು ನಮ್ಮಲ್ಲಿ ಭಾವಿಸುವೆ (ಕುವ್ಶಾಕ. ೧೭-೨೪). (ಸಂ. ಸರ್ವಾಪರಾಧಿನ್‌] 
ಅಷ್ಟಭೋಗ ಸರ್ವಂಗೋಡು ಸಹವಾದ ಸಮಸ್ತಲ್ತುತ್ತಿ (ಕಇ. ॥॥-, ೯-೫೫ ; 1539). | | ಸರ್ವಾಪಹಾರ (ನಾ). ಎಲ್ಲವನ್ನೂ ಅಪಹರಿಸುವಿಕೆ ; ಎಲ್ಲ ವಸ್ತುಗಳನ್ನೂ 
"ಅಂಗೋಡು' ಪರಾ. (ಸರ್ವ, 4 ಅಂಗ್ಕ 1 ಕೋಡು! | ಕದಿಯುವಿಕೆ : ವಿಸ್ತರಿಸಿದನು ಸರ್ವಾಪಹಾರವ ನೃಪಪಲಾಯನವ (ಕುವ್ಮಾಗ. ೪-೧೦). 
ಸರ್ವಾಂಗೋಪನತ (ನಾ). ಎ ಸರ್ವಾಂಗಪ್ರಣತ : ಭಗವತ್‌ಪಾದಪೀಠೋಪ (ಸಂ.) 
ಕಂಠದೊಳ್‌ ಸರ್ವಾಂಗೋಪನತನಾಗಿ ನಿಂದಾಗಳ್‌ (ಆದಿಪು. ೧೪-೧೩೬ ವ). [ಸಂ.] ಸರ್ವಾಭ್ಯಂತರ (ನಾ). ಭೂಮಿಯ ಉತ್ಪನ್ನವನ್ನೂ ಗ್ರಾಮಕ್ಕೆ ಸಲ್ಲುವ ಕರ 
ಸರ್ವಾಂತರ್ಯಾಮಿ (ನಾ). ಯಾವಾಗಲೂ ಎಲ್ಲೆಲ್ಲಿಯೂ ಎಲ್ಲರಲ್ಲಿಯೂ 20| ಕಂದಾಯ ಮೊದಲಾದ ಎಲ್ಲ ಬಗೆಯ ಆದಾಯಗಳನ್ನೂ ಅನುಭೋಗಿಸುವ 
ಇರುವವನು ; ಪರಮಾತ್ಮ : ಸರ್ವಾಂತರ್ಯಾಮಿ ನೀನೆ ಅಯ್ಕಾ (ಅಖಂಡೇ. ಹಕ್ಕು : ಶ್ರೀಮದನಂತಕೋಟಿನಾಜ'ಂಗೆಯಾ ಪುರಮಂ ಸ್ಮಳವೃತ್ತಿಯುಮಂ 
೧೯೬- ೧೭) ; ಸರ್ವಾಂತರ್ಯಾಮಿ ಒರ್ವನೆಂಬುವ ತತ್ವ ನಿರ್ದಿಷ್ಟವಾಗಿ ಇರುತಿರಲು ಸರ್ವ್ವಾಭ್ಮಂತರವಾಗಿ . . . ಆದಿತ್ಮದಂಡನಾಯ್ಕನು ಕೊಟ್ಟ (ಎಕ. ೪!!! (5), ಸೊರಬ. 
ಮೋಕ್ಷವದು ಸರ್ವರಿಗೆ ಸುಲಭ (ಸರ್ವಜ್ಞ. ೩೩೭). (ಸಂ. ಸರ್ವಾಂತರ್ಯಾಮಿನ್‌। ೨೬೬-೨೧ ; 1070). ([ಸಂ.) 


ಸರ್ವಾತಿಸಾರ (ನಾ). ಅತಿಸಾರರೋಗದಲ್ಲಿ ಒಂದು ಬಗೆ : ಅಜಾಮೋದ | | ಸರ್ವಾಭ್ಯಂತರಸಿದ್ದಿ (ನಾ). ಇ ಸರ್ವಾಭ್ಯಂತರ : ನರೆಯಂಗಲ್‌ ಪನ್ನೆರಡಚೊಳಗಣ 
. ಶುಂಠಿ ಇವಂ ಕ್ರಮದಿಂ ವೃದ್ಧಿಯಾಗಿ ಹೆಚ್ಚಿಸಿ ಚೂರ್ಣವ ಮಾಡಿ ಮೊಸರಿಂ ಕಲಸಿ |25| ಉಮ್ಮ ಚಿ!ಗೆಯಂ ಸರ್ವ್ವಾಭ್ಮಂತರಸಿದ್ದಿಯಾಗಿ ಸರ್ವ್ವನಮಸ್ಕವಗ್ಗೃಹಾರಂ ಮಾಡಿ 
ಕೊಡಲು ಜ್ವರಾತಿಸಾರ, ಸರ್ವಗ್ರಹಣಿ, ಸರ್ವಾತಿಸಾರ ಸಹ ಪರಿಹಾರಮಕ್ಕುಂ | (ಎಇ. ೫೫. ೬೭-೧೨; 1012) ; ಉಭಯಸಾಮ್ಮಮುಮಂ ಸರ್ವಾಭ್ಯನ್ಹರಸಿದ್ದಿಯಿಂ ಕೊಟ್ಟ 
(ಸಕವೈ. ೩೦೭). [ಸಂ.] ೩೬ಬಾಡದ ಬಳಿಯ ಮಾರಸಿಂಗನ ಪಳ್ಳಿ, (ಸೌಇಇ. xx, ೪೦-೨೬ ; 1066). [ಸಂ.) 
ಸರ್ವಾತೀತ (ನಾ). ಎಲ್ಲವನ್ನೂ ದಾಟಿ ಆಚೆಗೆ ಇರುವವನು ; ಎಲ್ಲವನ್ನೂ | | ಸರ್ವಾರ್ಥ (ನಾ). ೧. ಎಲ್ಲ ಬಗೆಯ ವಸ್ತು, ವಿಷಯ, ಉದ್ದೇಶ, ಐಶ್ವರ್ಯ 
ಮಾರಿದವನು ; ಪರಮಾತ್ಮ : ಸರ್ವಾತೀತನಾದಾರೂಢಮೂರ್ತಿಯ ಭೂತಭೌತಿಕ ಮುಂತಾದುವು : ಎನ್ನೊಳ್‌ ಪುಟ್ಟಿದ ವಸ್ತುವಿಂದೆ ಪಡೆದಂ ಸರ್ವಾರ್ಥಮಂ ಜಿಷ್ಣು 


| 
ಜಾತಪ್ರಾಣಿಗಳೆಂತರಿವರು ಹತ ೧೮-೧). . 1ಸಂ.) | (ರಾಜಶೇ. ೧-೧೦೧). ವಿ. ಎಲ್ಲಕ್ಕಿಂತ ಮುಖ್ಯವಾದುದು ; ಸಾರಸರ್ವಸ್ವ ನ: ಎಮಗೆ 
ಸರ್ವಾತ್ಮ (ನಾ). ೧. ಸರ್ವರಲ್ಲಿಯೂ ಇರುವವನು ; ಪರಮಾತ್ಮ. | | ಸಂಪ್ರತಿಗಿಲ್ಲ ಮನ ಘನಸಮರವೇ ಸರ್ವಾರ್ಥ (ಕುವ್ಮಾಉ. ೬-೨೯). [ಸಂ.) 
೨. ಶಿವ : ಸರ್ವಾತ್ಮನಂ ಭಕ್ತಾತ್ಮನಂ ಮಾಡಿ ಸೂಕ್ತಿ, ಹೊಗಳಲು (ಬಸಪು. ೩೯-೧೨) ; ಸರ್ವಾರ್ಥಸಾಧಕ (ನಾ). ಎಲ್ಲ ಬಗೆಯ ಪುರುಷಾರ್ಥಗಳನ್ನೂ ಸಾಧಿಸಿ 
ಘನ ಜಗನ್ನಯನಾಗಿ ಸರ್ವಾತ್ಮನು ಮಹೇಶ್ವರನೆನಿಪನೀತನ ನೆನಹನೀತನ ನಿಜವನಜೆವ ದವನು : ಸರ್ವಾರ್ಥಸಾಧಕಂ ತುಂಗಮಹಿಮಾಧಿಕಂ ಸಕಲದೇಶಿಕನಿಕರಪುಂಗವಂ 
ಮಹಾತ್ಮರಾರು (ಕುವ್ಮಾಸ. ೯-೩). ಸಂ. ಸರ್ವಾತ್ಮನ್‌) ಬಿತ್ತರಿಸಿದಂ ತತ್‌ಪ್ರಸಂಗಮಂ (ವೀಶೈಪು ೬-೧-೫). [ಸಂ.) 
ಸರ್ವಾಧಿಕಾರ (ನಾ). ೧. ಎಲ್ಲ ಬಗೆಯ ಅಧಿಕಾರ ; ಪರಮೋಚ್ಚವಾದ |35 ಸರ್ವಾರ್ಥಸಿದ್ದ (ನಾ). ೧. ಎಲ್ಲವನ್ನೂ ಸಾಧಿಸಿಕೊಂಡವನು ; ಸರ್ವಸಿದ್ದಿ 
ಅಧಿಕಾರ. ೨. ಎಲ್ಲ ಒಡೆತನವೂ ಒಬ್ಬನಿಗೇ ಮಾಸಲಾಗಿರುವುದು ; ಗಳನ್ನೂ ಪಡೆದವನು. ೨. ಶಾಕ್ಕಮುನಿ ; ಬುದ್ದ. (ಸಂ. 
ಏಕಸ್ವಾಮಿತ್ವ : ಪ್ರಜಾಪ್ರಭುತ್ವದಲ್ಲಿ ಎಷ್ಟೇ ಲೋಪದೋಷಗಳಿದ್ದರೂ ಅದು | [ಸರ್ವಾರ್ಥಸಿದ್ಧಿ (ನಾ). ೧. ಎಲ್ಲ ಬಗೆಯ ಇಷ್ಟಗಳು ಸಿದ್ಧಿಸುವುದು, - 
ಸರ್ವಾಧಿಕಾರಪ್ರಭುತ್ವಕ್ಕಿಂತ ಸಾವಿರಪಾಲು ಮೇಲು (ಪಂಜಪಂ. ೧೮೫). (ಸಂ. ಪೂರ್ಣಗೊಳ್ಳುವುದು. ೨. [ಜೈನ] ಐದು ಅಣೂತ್ತರಗಳೆಂಬ ವಿಮಾನ 
ಸರ್ವಾಧಿಕಾರತ್ವ (ನಾ). ಎ ಸರ್ವಾಧಿಕಾರ ೨ : ಆಚರಣೆಯಲ್ಲಿ ಪಕ್ಷವು ಗಳಲ್ಲಿ, ಮಧ್ಯದಲ್ಲಿರುವ ಶ್ರೇಷ್ಠವಾದ ವಿಮಾನ ; ೫ ಇದು ಪುಣ್ಮವಂತರ 
ಕಾರ್ಯದರ್ಶಿಗಳ ಸರ್ವಾಧಿಕಾರತ್ವವನ್ನು ಒಪ್ಪಿ ನಡೆಯುತ್ತದೆ (ರಾಜಪ. ೬೫). [ಸ0.] |4| ವಾಸಸ್ತಾನ: ಶುಕ್ಲದ್ಕಾನದೊಳ್‌ ಸಮಾಹಿತಂ . ... ಸರ್ವಾರ್ಡಸಿದ್ದಿಯೊಳ 


ಸರ್ವಾಧಿಕಾರಿ (ನಾ). ೧. ಅರಸನ ಕೈಕೆಳಗಿರುವ ಒಂದು ಪ್ರದೇಶದಲ್ಲಿ | ಹಮಿಂದ್ರನಾದಂ (ಆದಿಪು. ೬-೩೪ ವು. (ಸಂ. 
ಪರಮಾಧಿಕಾರವುಳ್ಳ ಹುದ್ದೆದಾರ : ಸರ್ವಾಧಿಕಾರಿ ಕಮ್ಮಟದ ಶ್ರೀಮಲ್ಲಯ್ಸಂಗಳು ಸರ್ವಾರ್ಪಿತ (ನಾ). ಎಲ್ಲವನ್ನೂ (ದೇವರಿಗೆ) ಒಪ್ಪಸಿರುವುದು : ನೀನಿರಿಸಿದ 
. ಹರಿಹರೇಶ್ವರದೇವರ ಧರ್ಮ್ವಪ್ರಸಂಗವಂ ಬಂನಪಂಗೆಯ್ದು (ಕಣ. ೪, ೧-೯೯ ; | ತನುವಿನಲ್ಲಿ ನಾನಂಜೆನಯ್ಮಾ ತನುವು ಸರ್ವಾರ್ಪಿತದಲ್ಲಿ ನಿಯತಪ್ರಸಾದಭೋಗಿಯಾಗಿ ' 
1204) ; ನಂಜರಾಜಯನು ಇಮ್ಮುಡಿಕೃಷ್ಣರಾಜನ ಕಾಲದಲ್ಲಿ | (ಬಸವ. ೭೨೯).  [ಸಂ.) 
ಸರ್ವಾಧಿಕಾರಿಯಾಗಿದ್ದನು (ಸಕವೈ. ೪. ಪ್ರಸ್ತಾವನೆ). ೨. ಮಠಗಳಲ್ಲಿ ಸ್ವಾಮಿಗಳ 
ಕೃಕೆಳಗಿರುವ ಸರ್ವೋಚ್ಚ ಅಧಿಕಾರಿ : ದೊಡ್ಡ ಮಠಗಳಲ್ಲಿ ಸಾಮಾನ್ಯವಾಗಿ ಒಬ್ಬ | 


a! ಸರ್ವಾವಧಿ (ನಾ). [ಜೈನ] ಪರಮಾವಧಿ, ದೇಶಾವಧಿ ಮತ್ತು ಸರ್ವಾವಧಿ 
| ಎಂಬ ಮೂರು ಬಗೆಯ ಅವಧಿಜ್ಞಾನಗಳಲ್ಲಿ ಒಂದು; ಕೇವಲಜ್ಞಾನ: 


ಸರ್ವಾವಧಿಜ್ಞಾನ 


೮೪೦೧ 


ಕೇವಲಬೋಧೋದಯಮೆಂಬೀ ವಿಭವಂಬೆತ್ತು ಸಕಲರೂಪವ್ಮಾಪಾರಾವಗಮಸಂಪದಂ | 


ಸರ್ವಾವಧಿ ಪುಟ್ಟಿತ್ತು ರಾಘವವ್ರತಿಪತಿಯೊಳ್‌ (ಪಂರಾಮಾ. ೧೬-೬೨).  [ಸ0.) 

ಸರ್ವಾವಧಿಜ್ಞಾನ (ನಾ). ಎ ಸರ್ವಾವಧಿ : ದೇಶಾವಧಿಜ್ಞಾನಿಯಪ್ಪ 
ಸೂರ್ಯಮಿತ್ರಮುನಿನಾಥನತಿವಿಶುದ್ಧಪರಿಣಾಮದಿಂ ಸರ್ವಾವಧಿಜ್ಞಾನಲೋಚನನಾಗಿ 
(ಸುಕುಮು. ೪-೫೪ ವ). [ಸಂ.1 

ಸರ್ವಾವಧಿಬೋಧ (ನಾ). [ಜೈನ] ಸರ್ವಾವಧಿಜ್ಞಾನವನ್ನು ಹೊಂದಿದವನು; 
ಕೇವಲಜ್ಞಾನಿ : ನಿರುಪಮದೇಹಪ್ರಭಾದಿವ್ಯಸರ್ವಾವಧಿಬೋಧಂ ತುಷ್ವನಾದಂ 
(ಸುಕುಮಾ. ೩-೪೮). (ಸಂ.] 

ಸರ್ವೆ (ನಾ). ಪ್ರದೇಶ, ಜಮಾನು ಮುಂತಾದುವುಗಳ ಆಕಾರ, ವಿಸ್ತಾರ, 
ಪರಿಮಿತಿ ಮೊದಲಾದುವುಗಳನ್ನು ನಿರ್ಧರಿಸಲು ಮಾಡುವ ಅಳತೆ ಮತ್ತು 
ಅದರ ನಕ್ಷೆ ; ಮೋಜಣಿ : ನೆಲವನ್ನು ವಾಸ್ತವವಾಗಿ ಅಳತೆಮಾಡಿ ವಿವರವಾದ 
ನಕ್ಷೆ ಬರೆಯುವುದನ್ನು ಸರ್ವೆ ಎನ್ನುತ್ತಾರೆ (ಅಳೆಯುವಿಕೆ ಅಥವಾ ಕ್ಷೇತ್ರಮಾಪನ) 
(ಭೂವಿವ. ೩೧); ಅದನ್ನು ಸರ್ವೆ ಮಾಡಿಸಿಯಾದರೂ ಕ್ರಮಪಡಿಸೋಣ (ಬೈಸರ್ವ. ೯೩). 

[ಇ-- ಇಂ. Survey] 

ಸರ್ವೆಮರ (ನಾ). (ಭೂಮಿಯನ್ನು ಅಳತೆ ಮಾಡಲು ಬಳಸುತ್ತಿದ್ದ)ನೇರವಾಗಿ 
ಎತ್ತರಕ್ಕೆ ಬೆಳೆಯುವ ಒಂದು ಬಗೆಯ ಮರ : ಸರ್ವೆಮರ, ಕ್ಕಾಸುರಿನ (ಮೈಣಗಿ. 
೧೯-೩೪೪). [ಸರ್ವೆ 4 ಮರ, ] 

ಸರ್ವೇಂದ್ರಿಯ (ನಾ). ಎಲ್ಲ ಇಂದ್ರಿಯಗಳು : ಇಂತು ಸರ್ವೇಂದ್ರಿಯಂ ಸಂದಣಿಸಿ 
ಕಣ್ಣೆಪೆಯೆ (ನಂಬರ. ೩-೧೫) ; ಸರ್ವೇಂದ್ರಿಯಕೆ ಮೋಹದ ಶಿಶುವದೊಂದೆ ಮುದ್ದಿನ 
ವಿಷಯಮಾಯ್ತು (ಶ್ರೀರಾಮಾ. ೧೭-೪೪೩).  [ಸ0.] 

ಸರ್ವೇಶ (ನಾ). ಸಕಲಕ್ಕೂ ಒಡೆಯನಾದವನು; ಪರಮಾತ್ಮ : ಸರ್ವಜ್ಞ 
ಸರ್ವಗ ಸರ್ವ ಸರ್ವೇಶ . . . ಶಿವ ಅವಧಾರು (ಬಸಪು. ೧-೬೬); ಪರಮವಿಲಾಸ ಹರಿ 
ಸರ್ವೇಶ ದೇವೇಶ . . . ರಕ್ಷಿಸು ನಮ್ಮನನವರತ (ಹರಿಸಾ. ೧೧). [ಸಂ.) 

ಸರ್ವೇಸಾಧಾರಣ (ನಾ). ಎಲ್ಲಕ್ಕೂ ಎಲ್ಲರಿಗೂ ಸಮಾನವಾಗಿರುವುದು; 
ಹೆಚ್ಚುಗಾರಿಕೆಯಿಲ್ಲದಿರುವುದು : ಯಾವ ವಿಷಯದಲ್ಲೂ ಅವನು ಪ್ರಚಂಡನಲ್ಲ, 
ಸರ್ವೇಸಾಧಾರಣವಾಗಿದ್ದ (ಸ್ವಾಮಿಸ್ನೇ. ೧೦). [ಇ ಸರ್ವ * ಸಾಧಾರಣ) 

ಸರ್ವೇಸಾಮಾಡ್ಯ (ನಾ). ತೀರ ಸಾಮಾನ್ಮವಾದುದು; ತುಂಬ 
ಸಹಜವಾದುದು: ಹೊಗೆಸೊಪ್ಪಿನ ರೂಢಿ ಇದ್ದವರಿಗೆ ಈ ಬಗೆಯ ವೈಚಿತ್ರ್ಯ 
ಸರ್ವೇಸಾಮಾನ್ಯವಾಗಿತ್ತು (ಎಳಜೀ. ೯೧). [ಆ ಸಂ. ಸರ್ವಸಾಮಾನ್ಯ! 

ಸರ್ವೆೈಕವಾಕ್ಕ (ನಾ). ಸರ್ವಸಮ್ಮತವಾದ ಮಾತು; ಒಮ್ಮತದ ನುಡಿ: 
ಸಾಸಿರ್ವ್ವರುಂ ಗೊಸಣೆಮೂಲ ನೆರದು ಸರ್ವೈಕವಾಕ್ಕದಿನೊಡಂಬಟ್ಟು . . . ಬಿಟ್ಟ ಧರ್ಮಾ 
(ಕಣ. Iv, ೩೨-೧೯: 1088). ಸಂ.) 

ಸರ್ವೋಚ್ಚ (ಗು). ೧. ಎಲ್ಲಕ್ಕೂ ಮೇಲಿನ ; ಅತ್ಮುನ್ನತ ಸ್ಥಾನದಲ್ಲಿರುವ; 
ಶ್ರೇಷ್ಠವಾದ : ಪರಮಗೌರವಮೂರ್ತಿ, ಸರ್ವೊಚ್ಚಸೇನಾನಿ . . . ನೀಲಂಗೆ ಬೆಸಸಿದನ್‌ 
ಭಾಸ್ಕರಭವ೦ (ಶ್ರೀರಾಮಾ. ೩೪೭-೨೦೫). (ನಾ). ೨. ಶ್ರೇಷ್ಠವಾದುದು; 
ಅತ್ಮುತ್ತಮವಾದುದು : ಸರ್ವೊಚ್ಚವೆನಿಪಲಂಕಾರ ಕ್ಷಯಿಸಿ ಹೋದರೆ ಮತ್ತೆ ವೃದ್ಧಿಯ 
ಪಡೆಯದ ಯೌವನಕಿರಲಿ ಧಿಕ್ಕಾರ (ಇಂಚಾಪ. ೧೯೫-೬೨). (ಸಂ. 

ಸರ್ಮೋಚ್ಛೆನ್ಯಾಯಾಲಯ (ನಾ). ದೇಶದ ಉಚ್ಚತಮನ್ಮಾಯಾಲಯ; 
ಸುಪ್ರೀಂಕೋರ್ಟು : ನಮ್ಮ ದೇಶದ ಸರ್ವೋಚ್ಚನ್ಮಾಯಾಲಯವು ರಾಜಧಾನಿಯಾದ 
ದೆಹಲಿಯಲ್ಲಿದೆ (ರೂಢಿ). 1ಸಂ.] 

ಸರ್ವೊತ್ತಮ (ಗು). ೧. ಅತ್ಮುತ್ತಮವಾದ; ಸರ್ವಶ್ರೇಷ್ಠವಾದ. (ನಾ). 
೨. ಸರ್ವಶ್ರೇಷ್ಠನಾದವನು; ಪರಮಗುರು: ದಂದುಗಮೆಂದುಂ 
ತಮಗಾಗದಂತೆಸಗುವರ್‌ ಸರ್ವೋತ್ತಮರ್‌ ಸರ್ವಸಾಧುಗಳ್‌ (ಅದಿಪು ೧-೫). ಸಂ.) 

ಸರ್ಷಪ (ನಾ). ೧. ಒಂದು ಬಗೆಯ ಧಾನ್ಯ; ಸಾಸಿವೆ: ಅಂತು ಕೊಂಡ 
ಪದವಲ್‌ಗಳೊಳ್‌ ಕಳಮಷಷ್ಟಿಕಾವ್ರೀಹಿ . ... ಕುಸುಂಭ ಕಾರ್ಪಾಸ ಸರ್ಷಷ ಜೀರಕ 
ಧಾನ್ಮಕಾದಿ ವಿವಿಧಧಾನ್ಮಬೇದಂಗಳು೦ (ಆದಿಪು. ೬-೭೨ ವ); ಅತಿಸಿತಸರ್ಷಪ 


10 


15 


25 


40 


4s 


ಸಲ್‌ 


ಶೇಷಾಕ್ಸತಂಗಳಂ ಮಂಗಳಾರ್ಥದಿಂ ಪೆರ್ವೆಂಡಿರ್‌ ಸತತೋತ್ಸವದಿಂದಂ ಪರಸಿ ತಳಿದರ್‌ 
(ಸುಕುಮಾ. ೧೧-೬). ೨. ಒಂದು ಸಾಸಿವೆಕಾಳಿನಷ್ಟು ಪ್ರಮಾಣ: ಹೊಡಕರಿಸಿ 
ಸತ್ವಾತಿಶಯವಿಮ್ಮಡಿಸೆ ಸರ್ಷಪವಮಾತ್ರ ತಿರುವನು ತೊಡಿಸಲಟ್‌ಯದೆ ಹಿಂಗಿ 
ಮೌನದೊಳಿರ್ದನಾ ಕರ್ಣ (ಕುವ್ಮಾಆ. ೧೪-೨೪). ೩. (ಮುತ್ತುರತ್ನಗಳನ್ನು 
ತೂಗುವ) ಒಂದು ಸಣ್ಣ ತೂಕದ ಪ್ರಮಾಣ: ಇನ್ನು ಪೇಳುವೆನದರ ತೂಕ 
ಪ್ರಮಾಣಮಂ ಭಿನ್ನಿಸದೆ ಪೇಳ್ಳೆನದಕೆಂಟುಸರ್ಷಪಗೂಡಲನ್ನಿಯಿಂ ತಂಡುಲಮದಕ್ಕು 
[ಸಂ.) 
ಸಲ್‌, ಚಲ್‌, ಸಲು, ಸಲ್ಲು (ಕ್ರಿ). ಸಂದ (ಭೂತಕೃ), ಸಂದು (ಭೂತನ್ಮೂ), 
ಸಲ್ಪ (ಭವಿಕೃ). ೧. ಒಳಹೊಗು; ಪ್ರವೇಶಿಸು : "“ಸಲ್‌-ಸ್ಥಾನಪ್ರವೇಶೇ, 
ಸಮಾಖ್ಯಾತೌಚ (ಪ್ರಸಿದ್ದಿ ಪಡೆ)'' (ಶಮಧಾ) ; ಸನ್ಮಾಸನಂಗೆಯ್ದುರುಸತ್ವನ್‌ 
ನನ್ಹಿಸೇನಪ್ರವರಮುನಿವರನ್‌ ದೇವಲೋಕಕ್ಕೆ ಸನ್ಹಾನ್‌ (ಎಕ ॥, ೮೮-೪; ಸು. 700); 
ಯಮಭಟ್ಟಾರಕನಂತರ್ಧಾನಕ್ಕೆ ಸಂದಂ (ಪಂಪಭಾ. ೧-೧೧೯ ವ). ೨. ಹೋಗು; ಸೇರು: 
ಸಂದನಜಪುರಿಗತ್ತಲಾ ಮುನಿ (ತೊರರಾ. ೧-೨-೧೮). ೩. ಚಲಿಸು; ಸರಿ: ಕಣ್ಣಿಂತೆ 
ಸಂದಪ್ಪುದೊಂದನೆ ಕೇಳ್ನೋಪಳೆ ಕೂರ್ಮೆಗೆಟ್ಟೆನಗೆ ನೀನೇನಾನುಮೊಂದೇವಮಂ 
ಮನದೊಳ್‌ ಮಾಡಿದೊಡಂದೆ ದೀವಳಿಗೆಯಂ ಮಾನಾಮಿಯಂ ಮಾಡೆನೇ (ಪಂಪಭಾ. 
೪-೯೩). ೪. ಕ್ರಮಿಸು; ಗಮಿಸು; ಮುನ್ನಡೆ : ಶ್ರೀಬಾಳಾ ಮೇಲ್‌ ಶಿಖಿ ಮೇಲೆ 
ಸರ್ಪದ ಮಹಾದನ್ನಾಗ್ರದುಳ್‌ ಸಲ್ಬವೋಲ್‌ ಸಾಲಾಮ್ಪಾಲ ತಪೋಗ್ರದಿನ್ನು ನಡದೊಂ 
ನೂಲ್‌ನ್ಬುಸಂವತ್ಸರಂ (ಎಕ. ॥,೨೨-೧ ; ಸು. 700). ೫. ಬರು; ಆಗಮಿಸು: 
ಧವಳಾತಪತ್ರಮಡ್ಡಂ ದಿವಸಕೆ ಸಲಲೀಯದಂತಿರಿರ್ಪುದು (ಗದಾಯು. ೯-೧೧); ಹೊಯ್ದು 
ಮುಗ್ಗಿತು ಭಟರು ವೆಗ್ಗಳ ಕೈದುಕಾಅರು ತಲೆಗೆ ಸಂದರು ಮೈದೆಗೆಯದೊಡವೆರಸಿ ಹೊಕ್ಕರು 
ಬೇಹಬೇಹವರು (ಕುವ್ಮಾಕ. ೨-೪); ನಿನ್ನಾಣತಿಗೇಳಿ ನಿನ್ನ ಬಳಿಗೆ ಸಂದು . . 
ನಿನ್ನೆಡವಿಡದಿರ್ಪೆನು (ಹದಿಬ. ೧-೩೭). "ಬಟೌಸಲ್‌' ಪರಾ. ೬. (ಕಾಲದಂತೆ) 
ಕಳೆ; ಮುಗಿ; ತೀರು: ಇಂತು ದಿವಸಂಗಳ್‌ ಸಲೆ (ವಡ್ಡಾರಾ. ೭೭-೯); ಅನೇಕ 
ಸಂವತ್ಸರಂಗಳ್‌ ಸಲ್ಪಿನೆಗಂ (ಆದಿಪು. ೫-೨೨ ವ); ಅಷ್ಟೋಪವಾಸದಿಂ . . . ನೆಗಳು 
ತಿಂಗಳ್‌ ಸನ್ನಡೆ ಪಾರಿಸಿ ಚತುರ್ಮುಖಾಖೆಯನಾಳ್ಗೆರು (ಎಕ. 11 ೬೯-೧೬ ; ಸು. 1100); 
ಸಂದವೈೆ ಹದಿನೇಳು ರಾತ್ರಿಗಳು (ಕುವ್ಮಾಶ. ೧-೩೪). ಪ. (ಘಟನೆಯಂತೆ) ಆಗಿಹೋಗು; 
ಘಟಿಸು;` ಜರುಗು: ಅದು ಪಿರಿದುಂ ಪ್ರಮಾದಮದುವುಂ ಕುರುರಾಜನಿನಾಯ್ತು 
ಪೋಯ್ತು ಸಂದುದು ಮಆ್‌ಯಲ್ಮೆವೇಟ್ಟುದದಂ (ಪಂಪಭಾ. ೪-೪); ಸಂದುದಂ ನಿಂದುದಂ 
ಪೊಳ್ತು ಹೊಸೆಯುವುದು (ಕಾಲರ. ೧೧೫-೨೩೯). ೮. ಮಡಿ; ಅಳಿ; ಸಾಯು: 
ಭೀಷ್ಮರು ಸಂದ ಬಳಿಕೆಮಗಾಪ್ತ ನೀನೇ ತಂದೆ ನೀನೇ (ಕುವ್ಮಾದ್ರೋ. ೮-೫೯); ಕಂದರ್ಪನ 
ದೇಹ ಹತವಾಗೆ ಮರುತ ಸುಗಂಧವಾಸನೆಯ ಕಂಡಿಜೌದು ಸಂದುದು ನಿಶ್ಚಯವಹುದೆಂದು 
ರತಿ ದುಕ್ಕದಿಂದೆ ಪ್ರಳಾಪಿಸುತಿರಲು (ಮೋಹತ. ೮-೩). ೯. ಪ್ರಯೋಜನಕ್ಕೆ ಬರು; 
ಕೆಲಸಕ್ಕೆ ಒದಗು: ಓದದೋದಣ್‌ಿಯದ ವಿದ್ದೆ ಸಲ್ಲದ ಚದುರ್‌ ನೆಜೆ ಕಲ್ಲದ ಕಲ್ಪಿ 
. .. ತಮ್ಮ ಬಜುವಾತುಗಳೊಳ್‌ ಪುದಿದೆಗ್ಗರೆಯ್ದೆ ಕಣ್ಣೆಟೆವಿನಮಾರ್‌ ಪಬಟೌಿಯದೇನೆಳೆಯಂ 
ಕಿಡಿಸಲೈ ಬಲ್ಲರೋ (ಪಂಪಭಾ. ೪-೯೫). ೧೦. ಸಾಧ್ಯವಾಗು; ಶಕ್ತವಾಗು: 
ಮದನಮದೇಭಂ ಕಡಿಕೆಯ್ಯದನ್ನೆಗಂ ಸಲ್ಲುಮಾರ ಬೀರಂಗಳುಂ (ಅಜಪು. ೨-೮೭) ; ಅಲ್ಲಿಯ 
ಸಾರಮಪ್ಪ ಬೆಳಸಂ ಸಲೆ ಕೊಯ್ದುಲ್‌ ತೀರ್ಚಲಾಅರ್‌ . . . ಒಕ್ಕಿ ಸುರಾಶಿಗಳಂ 
ವಿನಿರ್ಮಿಸಲ್‌ ಸಲ್ಲರುಂ (ಬಾಧಪು. ೪-೧೮); ರತಿಯಂ ಬಣ್ಣಿಸಲೆ ಸಲ್ಲದ ನೀನೇತಲ 
ಕಾಮದೇವಂ! (ರಾಮುಶ್ವ. ೮೭-೨೦). ೧೧. (ಮಾತು, ಪಂಥ, ಆಜ್ಞೆ 
ಮೊದಲಾದುವು) ನೆರವೇರು; ಈಡೇರು: ಎನ್ನ ಛಲವಿಂದು ಸಂದತ್ತೆನ್ನ 
ಮನೋರಥಫಲಂ ಕರಂ ಸಾರ್ದುದು (ದಶಕು. ೫-೮೭); ನುಡಿದ ನುಡಿವಳಿ ಸಂದುದೇ 
(ಕುವ್ಮಾದ್ರೋ. ೧೩-೬೨). ೧೨. ತಕ್ಕುದಾಗಿರು; ಯೋಗ್ಯವಾಗಿರು; ಅರ್ಹವಾಗು: 
ಹಿರಿಯಣ್ಣನೇಂ ಜನಕನೇನೆಂಬೊಂದು ಕೊಂಡಾಟದಿಂ ವಿನಯಂ ಸಲುದು (ಅದಿಪು. 
೧೪-೩೧); ಇವು ಸುಜ್ಞಾನದ ಸಲ್ಪ ಬಟ್ಟೆಗಳ್‌ (ಆಜಿಪು. ೧-೪) ; ಮೋಕ್ಷಮಾರ್ಗದ ಮಾತಂ 
ನಿರುತಂ ಮಾರಲ್‌ ಸಲ್ಲದು (ಸಮಪ. ೩-೪೧). ೧೩. ಚಲಾವಣೆಯಲ್ಲಿರು; 
ಜಾರಿಯಲ್ಲಿರು: ಶತ್ರಕ್ಕಂ ಮೂವತ್ತು ಗದ್ಮಾಣ ಪೊನ್ನಂ ಕೊಟ್ಟಂ ಇದು ಎಲ್ಲಾ 


(ರತ್ನಶಾ. ೪-೧೫). 


ಸಲ್‌ 


ಕಾಲಮುಂ ಸಲ್ಲು (ಮೈಆರಿ. ೧೯೩೫, ೧೫-೯ ; 9ನೆಯ ಶತ). ೧೪. ಒಪ್ಪಿಗೆಯಾಗು ; 
ಸಮ್ಮತವಾಗು : ಎಮ್ಮೊಳು ಸಲ್ಲದೀ ನುಡಿಯೇತಕಿದು ಶಚಿವಲ್ಲಭನ ಮಾತೇನು 
ಸಾಕಂತಿರಲಿ (ನಳಚ. ೩-೩೮) ; ನಾರಾಯಣನೆ ಕುಡು ಸುಮತಿಯ ಸಜ್ಜನರ ಸನ್ಮತಿಗೆ ಕೃತಿ 
ಸಲ್ವಂದದಿ (ನಂದಿಮಾ. ೧-೪). ೧೫. ಒಪ್ಪು; ಶೋಭಿಸು: ಕವಡಿಕೆಯುಂ ಕಾಜುಂ 
ಸಲ್ಲುಮೆ ಹೊನ್ನವೊಲೆಲ್ಲಿಯಾದೊಡಂ (ಸಮಪ. ೩-೧೨); ಪೊನ್ನೆಲ್ಲಿಗಮೆಸೆವಂತಿರೆ ತಾಂ 
ನೆಟೆ ಸಂದಪುದೆ ಮದ್ದುಗುಣಿಕೆಯುಮಿಳೆಯೊಳ್‌ (ಧರ್ಮಾಮೃ. ೧-೧೯೧); ಆಕೆವಾಳರು 
ಹೊಟ್‌ಗೆಯುಳ್ಳ ವಿವೇಕಿಗಳು ನಿಮ್ಮಲ್ಲಿ ಸಲ್ಲರು (ಕುವ್ಕಾದ್ರೋ. ೧-೫). ೧೬. ವಶವಾಗು; 
ಅಧೀನವಾಗು : ಅಮಿತಮತಿ ಗುಣದಿನತಿವಿಕ್ರಮಗುಣದಿಂ ಶಾಸ್ತ್ರಪಾರಮುಂ 
ರಿಪುಬಳಪಾರಮುಮೊಡನೆ ಸಂದುವ್‌ನಿಸಿದನಮೇಯಬಲಶಾಲಿ ಮನುಜ 
ಮಾರ್ತಾಂಡನೃಪಂ (ಪಂಪಬಾ. ೧-೪೫) ; ಕೊಲ್ಲದ ಪುಸಿಯದ ಕಳವಿನಿಸಿಲ್ಲದ 
ಪರವನಿತೆಯರ್ಗೆ ಪದಪಿಂ ಚಿತ್ತಂ ಸಲ್ಲದ ಪರಿಗ್ರಹಕ್ಕಳಿಪಿಲ್ಲದ ಸುವ್ರತಮಿವೈದುಮಲ್ಲವೆ 
ರತ್ನಂ (ಧರ್ಮಾಮೃ. ೧-೮೧). ೧೭. ಈಡಾಗು; ಗುರಿಯಾಗು; ಪಕ್ಕಾಗು: 
ಕೊಳ್ಳೋರುಂ ಕೊಣ್ಣು ಉಣ್ಣೋರುಂ ಪಣ್ಣಮಹಾಪಾತಕಸಂಯುಕ್ತನಾಗಿ ಪೂತಿ ಎನ್ವ 
ನರಗಕ್ಕೆ ಸಲ್ಲೆ (ಎಕ. ೪ ಕೊಪ್ಪ. ೩೭-೮ ; ಸು. 675?) ; ಈ ಕುಮಾರಿಕೆ . . . ಆವನಂ ಕಂಡು 
ಮೂರ್ಧೆಗೆ ಸಲ್ಲುಮಾತನೆ ವರನಕ್ಕು೦ (ನೇಮಿಷು. ೫-೩೮ ವ) ; ಬಸವಳಿದಿ 
ರನುಗೆಟ್ಟಿರಖಿಳಾಯಸಕೆ ಸಂದಿರಿ (ತೊರರಾ. ೧-೮-೬೪). ೧೮. ಉಂಟಾಗು ; ಒದಗು; 
ಸಂಭವಿಸು : ಇವರ್ಗಾತ್ಕೋಚಿತಮಾಗಿ ಮುನ್ನಮೆ ವಿವಾಹಂ ಸಂದುದು (ಕಾದಂಉ. 
೮೦೫); ತೊದಳಿಂದ ನುಡಿವುತಂ ಸಂದ ಗದುಗದಿಕೆಯಿಂದಾನಂದವೇಟುತಂ (ಬಸರ. 
೩-೧೦೨) ; ಕೊಳುಗುಳಕೆ ಕಂದನ ಕಳುಹಿದವರಿಗೆ ಸಂದುದೇ ಪರಿಣಾಮ (ಕುವ್ಮಾದ್ರೋ. 
೭-೧೩). ೧೯. ಹೆಸರಾಗು ; ಪ್ರಸಿದ್ಧವಾಗು ; ಪ್ರಖ್ಯಾತವಾಗು : ಎನ್ನ ನನ್ನಿಯ 
ಪೆಂಪು ನಿನ್ನ ಮಹತ್ತೃದಿಂದಮೆ ಸಂದುದು (ಪಂಪಭಾ. ೯-೧೭) ; ಸಂದಿರ್ದದಟರೊಳಿಲ್‌ 
ದಲೌಯಂ ತಪ್ಪದೆ ಕಮ್ಮಅೌಯೋಜನೆನಿಸಿದಂ ಬಿಲ್ಲೋಜಂ (ಗದಾಯು. ೨-೧೩); 
ನಿಮ್ಮೆಲ್ಲರುಂ ಪೋಗಿ ಮರ್ತದೊಳ್‌ ಸಲೆ ಸಂದು ಸಕಲಭೋಗಂಗಳಂ ಸವಿಗಂಡು 
ಬರ್ಪುದೆನೆ (ನಂಬರ. ೧-೫೨). ೨೦. ನಡೆಸು; ಆಚರಿಸು ; ಪಾಲಿಸು: ಇದಾನ್ಕಾದು 
ಸಲ್ಫೊನ್ಸರಮಕಲ್ಮಾಣಭಾಗಿಗಳಾರ್ಪೊೋರ್‌ (ಎಕ. ೪॥, ಶಿಕಾರಿ. ೧೫೪-೧೭; 685). 
೨೧. ಸರಿಹೊಂದು ; ಅನ್ವಯಿಸು : ಸತೃತಿಗೇಳ್ದು ದುರ್ಜನಂ ಪಟ್‌ದು ವೃಧೋಕ್ತಿ 
ಸಲ್ಲದೊಡೆ ಸಾಯದೆ (೪ನಂಪು. ೧-೪೦). ೨೨. ಮುಳುಗು; ಲೀನವಾಗು; 
ಮಗ್ಗವಾಗು: ವೃಸನದೊಳ್‌ ಸಂದಿರ್ದೆನೋ ರಾಗಮಿರ್ದೆನೋ ಪೇಟ್‌ 
(ಕಾದಂಪೂ. ೭೮೫). ೨೩. ಸೇರು; ಕೂಡು: ಕುಂದದಲಸದೆ ಬಿಟ್ಟಿಗೆಲಸಕೆ ಸಂದು 
ಮಾಡುತಿರ್ದಡದು ನಿನಗಂದವಲ್ಲಾ ದೇವ (ಬಸಪು. ೬೧-೫೭); ಭಾನು ಸಂದನು 
ಪಡುಗಡಲೊಳಗೆ (ಮೋಹತ. ೪-೭೨). ೨೪. ಸಿಕ್ಕು; ದೊರಕು; ಲಭಿಸು: 
ಕಪ್ಪಮತಿಗಳ್‌ ದು:ಖಂಗಳನನುಭವಿಸುತ್ತಿರ್ಪರ್‌ ತಳವಲರ ವಶಕ್ಕೆ ಸಂದ ಕಳ್ಳರ ತೆಅದಿಂ 
(ಬಾಧಪು. ೫-೪೧) ; ಧರಣಿಯಮರರ ದಕ್ಷಿಣೆಯ ವಿಸ್ತರಣದೊಡೆತನ ಸಂದುದಧ್ವರದಲಿ 
ಸುಮಂತ್ರಂಗೆ (ತೂರರಾ. ೧-೭-೨೪). ೨೫. ನಡೆದು ಬರು; ಮುಂದುವರಿ; 
ಪ್ರವರ್ತಿಸು: ಪರಮಭಟ್ಟೇರಕೋ ರಾಜ್ಯ್ಕಾಭಿ!ವೃ1ದ್ವಿಯುತ್ತರೋತ್ತರಂ ಸಲುತ್ತಿರೆ 
(ಹೌ. X14, ೭-೧೧ ; 837) ; ಈ ಶಾಸನಮಾಚನ್ಹಾ)ರ್ಕ್ಯತಾರಂಬರಂ ಸಲ್ಲೆ (ಎಕ. ೫1, 
ಚಿತ್ರದು. ೩೬-೩೬ ;937) ; ಆಕೆಗಮಾತಂಗಂ ಅತಿಸ್ನೇಹಂ ಸಲುತ್ತಿರಲ್‌ . . . ಉದಯಿಸಿದಂ 
ತನಯನವಳ್ಗೆ (ಡಶಕು. ೫-೫೪ ವ). ೨೬. ಹೊಂದಿಕೆಯಾಗು; ಅಳವಡು; 
ಸಂಗತವಾಗು: ಕೈಗಂಗುಲಿಯೆಂತುಟಂತುಟೆ ಲಸದ್ದೀಪಕ್ಕೆ ಸಂದೆಣ್ಣೆಯೆಂತುಟು 
ತಾನಂತುಟೆ ದರ್ಶನಂ ಸಕಲಧರ್ಮಕ್ಕಂ ಧರಾಚಕ್ರದೊಳ್‌ (ಧರ್ಮಾಮೃ. ೧-೭೨) ; 
ಜೇನುತುಪ್ಪಕ್ಕೆ ಸಕ್ಕರೆ ಸಲ್ವುದು (ಶಮದ. ೧೩೦ ಪ್ರಯೋ); ಅತಿಪೀಡನದಿಂ ರೇಫಾಶ್ರಿತಮಾದ 
ಅಕಾರಮುಂ ಸಮಂತು ಡಕಾರಾಶ್ರಿತಮಾದ ಅಟನುಮಂಗೀಕೃತಪದಲತ್ವಕ್ಕೆ ಸಮನೆ ಸಲ್ಲದ 
ಕುಳನುಂ (ಶಬ್ದಾನು. ೧೪೦ ವ್ಯಾಖ್ಮಾ). ೨೭. (ಹಕ್ಕು, ಅಧಿಕಾರ, ಕ್ರಮ, ಯೋಗ್ಯತೆ 
ಮೊದಲಾದುವುಗಳ ಮೇರೆಗೆ ಮುಟ್ಟಬೇಕಾದುದು) ಬಂದು ತಲಪು ; ಸೇರು; 
ಸಂದಾಯವಾಗು : ಧರಿತ್ರೀ ಜೀಯ ಬೆಸನೇನೆನೆ ಸನ್ಹಿವು ಸನ್ನವಲ್ಲೆವಿನ್ನರಸು ದಲೆನ್ನು 
ಪಾಂಬಬೆಗಳನ್ನು ತಪೋನಿಯಮಸ್ತರಾದೊರಾರ್‌ (ಎಕ. ೪॥ ಕಡೂರು. ೧-೨೭ ; 971). 


೮೪೦೨ 


25 


45 


ಸಲ್‌ 


೨೮. ಯುಕ್ತವಾಗು; ಸಹಜವಾಗಿರು: ನುಡಿಗೆಲ್ಲಂ ಸಲ್ಲದ ಕನ್ನಡದೊಳ್‌ 
ಚತ್ತಾಣಮುಂ ಬೆದಂಡೆಯುಮೆಂದೀಗಡಿನ ನೆಗಟ್ಲಿಯ ಕಬ್ಬದೊಳೊಡಂಬಡಂ ಮಾಡಿದರ್‌ 
ಪುರಾತನಕವಿಗಳ್‌ (ಕವಿರಾ. ೧-೩೩). ಚಲ್‌ ೨ ೨೫. ಚಿಕೊಡೆಯರ ಕಾಲ ತೊಡಗಿಉ ಆ 
ದೇವರ ಕಾಣಿಕೆ ಆ ದೇವರಿಗೆ ಚಂದುಬಹುದು (ಸಾಇಇ. 0«- i, ೪೨೯-೨೩ ; 1405). 
ಸಲು : ೧೦. ಸಲುವೆನೆಂದಂತಃಪುರಕೆ ಸಂಚಲಿಸುವವನು . . . ಇಳೆಯೊಳಗೆ 
ಮೂಡಢಾತ್ಮನ್ಕೆ (ಕುವ್ಮಾಉ. ೩-೫೨). ೧೧. ಆನು ಮಾಡಿದುದಲ್ಲದೆ ಬಯಸಿದ ಬಯಕೆ 
ಸಲುವುದೆ (ಬಸವ. ೭೨೨) ; ಒಳಗೊಳಗೆ ತನ್ನಾಣೆ ಘೋಷಣೆ ಸಲುವುದಲ್ಲದೆ ಸೊಡರು 
ಬೀದಿಗೆ ಸುಳಿಯಲೆಲ್ಲಿಯ ಬೆಳಗು (ಕುವ್ಮಾದ್ರೋ. ೧೩-೪೭). ೧.೨. ಅವಯವಹೀನನು 
ರಾಯಪಟ್ಟಕ್ಕೆ ಸಲುವನೆ (ಶೂನ್ಮಸಂ. ೨೬೧-೪೬). ೧೩, ವ್ಯಾಧನೊಂದು ಮೊಲವ ತಂದರೆ 
ಸಲುವ ಹಾಗಕ್ಕೆ ಬಿಲಿವರಯ್ಕಾ (ಬಸವ. ೧೫೮). ೧೫. ಪೂತು ಫಲುಗುಣ ನಿನ್ನ 
ಕುಲಕಭಿಚಾತಶೌರ್ಯಕೆ ಗರುವಿಕೆಗೆ ಸರಿಮಾತನಾಡಿದೆ ಸಲುವುದೆ ನಿನಗೆ (ಕುವ್ಮಾಸ. 
೩-೧೨). ೨೫. ಸಲುವುದಷ್ಟಾದಶವಿವರ ವರ್ಣಂಗಳಾದಿಯಲಿ. (ಬಸಪು. ೫೫-೧೨). ೨೬. 
ಪಲವಗೆಯ ಪಕ್ಷಿಗಳ ತರಿಸೀಯ್ಕಲವ ಕೊರೆದು ಸಲುವ ಸಂಬಾರದೊಡನವನು 
ಪಾಕಂಗೈದು (ನವಮೋ. ೯-೬). ೨೩. ಈ ನಗರದಧಿಪತಿ ದಶರಥನ ದಾಯಿಗನು 
ಧರೆಯಿದು ನಿಮಗೆ ಸಲುವುದು (ತೊರರಾ. ೧-೧೨-೧೫). ಸಲ್ಲು : ೬. ಪ್ರಶ್ನೆ ಕೇಳಿದವಳು 
ಪ್ರಾಯ ಸಂದ ಮುದುಕಿ (ನಡೆದಾ. ॥ ೯೬೩) ; ವರ್ಷಗಳು ಸಂದುವು (ಮಣಿಸ. ೪೨). ಆ. ಆ 
ಶಾಖೆಯ ಬೆಂಬಳಿಗೊಂಡು ಆಡುವರೆಲ್ಲ ಮುಂದುಗಾಣದೆ ಸಂದು ಹೋದರು (ಲಿಂಗವ. 
ಕ. ೮೩-೯೫). ೧೧. ಆಸೆಯೆನಗೀ ರಾಜ್ಕದಲಿ ಮೇಣೀ ಶರೀರದಲಿಲ್ಲ ಪಾರ್ಥನ ಭಾಷೆ 
ಸಂದರೆ ಸಾಕು (ಕುವ್ಮಾಕ. ೧೭-೧೦) ; ಸಲ್ಲಿದವು ಕಾಮನೆಗಳೆಂದುರೆ ಬಲ್ಲ ಮುನಿಗಳು 
ಬಂದು ತ್ವರೆಯಲಿ ಫುಲ್ಲಲೋಚನನೆಡೆಗೆ ಪರಮಾನಂದದಿಂ ಕೂಡಿ ಸಲ್ಲಲಿತನುಡಿಯಿಂದ 
ತುತಿಸಲು (ರಘುವಂ. ೧೬೯). ೧೨. ಅಸಮಾನರಲಿ ಸಂಗ್ರಾಮ ಸಲ್ಲದು (ತೊರರಾ. 
೧-೧೭-೯) ; ಸಲ್ಲದ ಮಾತನಾಡಿದನೆಂದು ಕೋಪಿಸಿ ಕಲ್ಲ ಗಾಣದೊಳಿಕ್ಕಿಸೆನ್ನ (ಮೋಹತ. 
೩೭-೨೧). ೧೩. ಕಳ್ಳನಾಣ್ಮ ಸಲಿಕೆಗೆ ಸಲ್ಲದು ಕಳ್ಳನಾಣ್ಮವ ಸಲ್ಲಲೀಯರಯ್ಕಾ 
(ಬಸವ. ೧೯೮). ೧೪. ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಕಾ ಇಲ್ಲಿ ಸಲ್ಲದವರು 
ಅಲ್ಲಿಯೂ ಸಲ್ಲರಯ್ಮಾ (ಬಸವ. ೧೫೫) ; ಬಲ್ಲವರು ಬಲ್ಲಂತೆ ಯುಕ್ತಿಗಳಲ್ಲಿ ಪೇಳಲು 
ಸಲ್ಲುವುದೆ (ಗಗತಾ. ೧೮-೨೦). ೧೫. ಆದಿಕಾವ್ಮವೆಂಬ ಹೆಸರು ರಾಮಾಯಣಕ್ಕೆ ಸಲ್ಲುತ್ತದೆ 
(ಭಾರದ. 6೩). ೧೯. ಎಲೆ ಕೌಂತೇಯ ನೀ , . . ಸಂದ ಭರತ ಭಗೀರಥಾದಿಗಳಿಂದ 
ಮಿಗಿಲು (ಕುವ್ಕಾಕ. ೧೫-೧೦). ಪಿಣಿ. ಆಯಿತಿದು ಸಮರದಲಿ ಗುರು ಗಾಂಗೇಯ ಕರ್ಣ 
ದ್ರೌಣಿಗಳ ತಜುವಾಯ ಲೆಕ್ಕಕೆ ಸಂದನೈೆ . . . ಚಿಗಿದಂಬು ಕಡಿದುದು ಕರ್ಣನಂದನನ 
(ಕುವ್ಮಾಕ. ೨೦-೩೫) ; ಶಾ. ೧೪೦೨ಕ್ಕೆ ಸಲ್ಲುವ ಶಾರ್ವರೀ ಸಂವತ್ಸರದಲ್ಲಿ ಒಬ್ಬ ಮಗನ 
ಜನನವಾಯಿತು (ಜಗದಾ. ೯೬). ೨.೨. ಸಲ್ಲುಗೆ ಮನ ನಿಮ್ಮಲ್ಲಿ ಸೋಲುಗೆ ಮನ ನಿಮ್ಮಲ್ಲಿ 
(ಮಹಾದೇ. ಬ. ೬೬-೩೧). ೨೬. ಚಿನ್ನದ ಜೊತೆಯೊಳು ತೂಗುವೊಂದನಿತಕೆ ಗುಲಗಂಜಿ 
ಬಿಗುಮಾನವೇಕೆ, ಅದು ಸಲ್ಲುವುದು ಮುಂದೆ ರಾಜನ ಮಕುಟಕೆ (ಇಂಚಾಪ. ೧೫೯-೮೫). 
ಪಿಒ. ಹಳಗನ್ನಡಸಾಹಿತ್ಮದೊಳಗಿನ ದುರಂತವಸ್ತುವಿನ್ಮಾಸದ ವಿಲಾಸವನ್ನು ಎತ್ತಿ 
ತೋರಿಸಿದ ಶ್ರೇಯಸ್ಸು ದಿವಂಗತ ಶ್ರೀಮಾನ್‌ ಶ್ರೀಕಂಠಯ್ಕನವರಿಗೆ ಸಲ್ಲುವುದು 
(ಸಾಹಿಸ. ೧೦೭) ; ಚಕ್ರಾಧೀಶರಿಗೆ ಸಲ್ಲತಕ್ಕದ್ದು ಸಲ್ಲಲೇಬೇಕು (ಶ್ರೀರಾಯ. ೧೮೯). 
೨೯. (ಆಲಂ) ನಿಭಾಯಿಸು; ನಿರ್ವಹಿಸು: ಹಿಂದಣ ಹಳ್ಳ ಮುಂದಣ ತೊಲೆ 
ಸಲ್ಲುವ ಪರಿಯೆಂತು ಹೇಳಾ (ಮಹಾದೇ. ಬ. ೧೬-೨೩). 

ಸಂತು ಎ ೧. ದೊರಕಿತು; ಲಭಿಸಿತು: ಉನ್ನತಿಕೆಯು ಸಂತು ಎನಗೆ (ಬಿಜ್ಜರಾ. 
೨-೭). ೨. ಕಳೆಯಿತು; ಮುಗಿಯಿತು: ಪೋದಿರುಳು ಯುಗವಾಗಿ ಸಂತು (ತುರಂಗ. 
೩೫-೪೭). ೩. ನೆರವೇರಿತು: ನಿನ್ನಯ ಪಂಥ ಸಂತೇ ? (ಸಾರಂಗ. ೨೯). ಸಲ್ಲ ಎ 
ಯೋಗ್ಯವಲ್ಲ; ಸರಿಯಲ್ಲ; ಕೂಡದು: ಶಿವಗುಪ್ತಭಟ್ಟಾರಕರ್ಗ್ಗಾಂ ಪಾರಣೆಯಂ 
ಮಾಡುವೆಂ ಪೆಆರಾರುಂ ನಿಜ್‌ಸಲ್‌ ಸಲ್ಲ (ವಡ್ಡಾರಾ. ೭೮-೪) ; ಮಿಡುಕಲ್‌ 
ಸಲ್ಲಿಲ್ಲಿಂದೊಂದಡಿಯಂ ನಿನಗೆಂದು ಲವಣವಾರಾಶಿಯೆ ಬಿಲ್ವಿಡಿವಿಡಿದಂತೆ ವರೂಥಂ 
ಮಿಡುಕದೆ ನಿಂದತ್ತು (ಆದಿಪು ೧೨-೮೫) ; ಈ ಸ್ಥಿತಿಯನಾರು ತಪ್ಪಲ್ಸಲ್ಲ (ಎಕ. 1೪, ಚಾಮರಾ. 
೪೮-೧೪ ; 965); ಮುತ್ತಿನ ಹಾರ ಕಪಿಗೆ ಹಾಕಸಲ್ಲ (ಪುರಂದ. ೨-೫೮-೮); ಇದ್ದೂರ ಹಗೆ 


ಸಲ ೮೪೦೩ ಸಲಗೆ 
1 3 


ಸಲ್ಲ. ಕದ್ದುಕೊಂಬವರ ನೆರೆ ಸಲ್ಲ (ಗಾದೆ). ಸಲ್ಲಗಳೆ ವ ಸಲ್ಲದು ಎಂದು ತಿರಸ್ಕರಿಸು; | [ಸಲಗ (ನಾ). ೧. ಬಲಿಷ್ಠವಾದ ಗಂಡಾನೆ; ಮದ್ದಾನೆ: ಎಲೆಲೆ ಸಲಗಂ 
ಕೂಡದು ಎಂದು ತ್ಮಜಿಸು - ಬಿಡು : ಪಲ್ಲ ಕೆಂಪಳಿವಂತೆ ಸುಲಿದಿದ್ದನವು ಮೊಗ್ಗೆ | | ನೋಡಿದೆಲೆಲೆ ಶಲ್ಮಾಂಕವಿದೆಯೆಲೆಲೆ ಸಿಂಹಾಖ್ಕ೦ (ಸಾನಂಚ. ೫-೪೮) ; ಮುಳ್ಳಿನ 
ಮಲ್ಲಿಗೆಯಂತಿದ್ದುವಾಗ ಗದ ವೀಳೆಯವ ಸಂಯಮಿತನ ಪಲ್ಲವಿಸುತ ಪಚ್ಚೆಯಿಟ್ಟ ' |, ಮರವಾದರೇನಂತೆ ಹತ್ತನೆ ಸಲಗವೆ ಬೆನ್ನಟ್ಟಿ ಬರಲು (ಇಂಚಾವ. ೨೧೯-೮೨). 
(ಭರಚ. ೧೬-೧೪). ಸಲ್ಲವಿಡು , ಸಲ್ಲಿಡು ಎ ಸಲ್ಲಗಳೆ: ನೀನಿನ್ನಲ್ಲಿಗಲ್ಲಿಗೆ ಹೋಹ . ೨. ಬಲಿಷ್ಠವಾದ ಹೋರಿ; ಗೂಳಿ: ""ಸಲಗನೆ ತಾಂ ಗೂಳಿ'' (ಭಾರನಿ. ೩೩); ಬಲುಸಲಗ 
ಬುದ್ದಿಯ ಸಲ್ಲವಿಡು ಸುಖದಿಂದವೆಮ್ಮೊಡತಿಯ ಸಮಾಪದಲಿ . . . ಮನಬಂದಲ್ಲಿ | ನೀಡಿಖಿದಾಡುತಿರ್ದುದು ಹಿಂಡುಹಿಂಡಿನಲಿ (ಕುವ್ಕಾವಿ. ೭-೫೧) ; ಬಸಿದ ಕೋಡಿನ 
ನೀನಿಹುದು (ಪ್ರಭುಲೀ. ೫-೧೪) ; ಅಲ್ಲಿಗಲ್ಲಿಗೆ ಹರಿವ ಬುದ್ಧಿಯ ಸಲ್ಲವಿಡು ನೀ ನಿತ್ಕ ಸಲಗನೆಸೆವ ಕೋಣಂಗಳಿಂ ಮಸಗಿ ವಿಸಟಂಬರಿದು ಕರ್ಚುವುಪ್ಟಂಗಳಿಂ (ಸಾನಂಚೆ. ೪-೧೩೯). 
ಪೂಜಿಸು ಇಲ್ಲಿರುವ ಷಡಕ್ಷರಿಯ (ಸುಸಾರ. ೯೦-೧೧) ; ಇಲ್ಲದೀ ಮನ ತಿಳಿಯಲಲ್ಲಿಯೇ (ದೇ. ೫ ತೆಲು. ಸಲುಗು ಎ ಹಂದಿ] 
ಬಯಲಪ್ಪುದಲ್ಲದೀ ಬರಿಯ ಬೊಬ್ಬಾಟದಿಂದೆ ಸಲ್ಲಿಟ್ಟು ಪೋಗದಿದು | |ಸಲಗು "ಸಲಗ್ಮೆ' ನೋ. 
(ಮನೋವಿ. ೧-೫). ಸಲ್ಲಿದ ಎ, ಒಪ್ಪಿತವಾದ; ಸಮ್ಮತವಾದ; ಪ್ರಿಯವಾದ: | |ಸಲಗೈ "ಸೊಲ್ಲಗೈ' ನೋ 
ಕಲ್ಪಾಗಬೇಕು ಹರಿಗೆ ಸಲ್ಲದ ಮಾನವರಿಗೆ ಬಿಲ್ಲಾಗಬೇಕು ಹರಿಗೆ ಸಲ್ಲಿದ ಸುಜನರಿಗೆ | ಸಲಗ್ಗೆ, ಸಲಕು, ಸಲಗು, ಸ ಸಲಾಕೆ, ಸಲಾಖೆ, ಸಲಿಸ್ಮ, ಸೆಳಕಿ, ಸೆಳಕೆ, 
ಬೆಲ್ಲದಂತಿರಬೇಕು ಸಲ್ಲುವ ಬಾಂಧವರಿಗೆ (ಎಸಾಸು. ೭೪-೧). ಸಲ್ಲಿದವರು ಎ | ಸೆಳೆಕೆ (ನಾ). ೧. ಚೂಪಾಗಿಯೂ ಉದ್ದವಾಗಿಯೂ ಇರುವ ಒಂದು ಬಗೆಯ 

1 

( 

| 

ಗ 

| | 


10 


ಒಪ್ಪಿಗೆಯಾದವರು; ಪ್ರಿಯರಾದವರು: ಎಲ್ಲ ಭಕ್ತರು ನಿನಗೆ ಸಲ್ಲಿದವರಾದರು ಆಯುಧ; ಈಟಿ; ಭಲ್ಲೆ: ಕವಿಯಂ ಕೀಲ್‌ ಕೊಳ್ಳಿನಂ ಕರ್ಬುನದ ಸಲಗೆಯೊಳ್‌ 
ಸಲ್ಲದವ ನಾನಾದೆ ಸರಸಿಜನಾಭನೆ (ಮೋಕ್ತಬೀ. ೩೬-೩). 7 "ಬರ್‌' ಎಂಬುದಕ್ಕೆ ಬೆಟ್ಟಿ... ಕೊಲ್ಬುದಂ ಕನ್ನೆ ಕಂಡಳ್‌ (ಸುಕುಮಾ. ೭-೩೫); ಶಲಾಕಾ - ಸಲಗೆ, ಶ್ಮಶಾನ-- 
“ಬನ್ನಿ' ಎಂಬ ವಿಧ್ಮರ್ಥರೂಪವಿರುವಂತೆ (ಹೋಗು ಎಂಬರ್ಥದಲ್ಲಿ) ಮಸಣ (ಶಮದ. ೨೭೩ ಪ್ರಯೋ). ೨. ಲೋಹ, ಮರ, ಬಿದಿರು ಮುಂತಾದುವುಗಳ 
"ಸಲ್‌' ಎಂಬುದಕ್ಕೆ "ಸನ್ನಿ' ಎಂಬ ಎಧ್ಯರ್ಥರೂಪವು ಬಳಕೆಯಾಗಿರುವು ಉದ್ದವಾದ ತೆಳುಕಂಬಿ, - ಸರಳು,-- ಪಟ್ಟಿ: ಬಂಡಿಯನು ಚಾವಡಿಯ 
ದುಂಟು : ಬಡಭಕ್ತರು ಬಂದರೆ ಎಡೆಯಿಲ್ಲ ಅತ್ತ ಸನ್ನಿ ಎಂಬರು (ಬಸವ. ೪೧೩); ಇನ್ನು ಮುಂದಿರಿಸಿ ಬೀಯಗದ ಕೊಂಡಿಯಂ ಕಳಚಿ ಸಲಗೆಯ ತೆಗೆದು . . . ಮುಚ್ಚಳ ತೆಗೆದು 
ಬರ್ಪರ್ಗಿಂಬುಗೊಟ್ಟಿರಿ ಸನ್ನಿ ಸನ್ನಿ ಕೆಲಕ್ಕೆ ಭಕ್ತರು ತನ್ನಿ ತನ್ನಿ ಎಭೂತಿಯಂ ನೋಡಲು (ಸಿದ್ದರಾ. ೯-೧೪); ಕಲ್ಕದೊಳಗಾ ಕಾಯನು ಅಗುಳಿಸಿದ ಬಳಿಕ ಕರ್ಬೊನ್ನ 
ವೀಳೆಯವನಳವಡಿಸಿ (ಬಸಪ ೪-೪); ಸನ್ನಿ ತೆಅಪುಗೊಡಿ ಸಾಗಿ ಮೆಲ್ಲಗೆಯೆಂದು ಚೆನ್ನಚೆನ್ನನೆ ಸಲ!ಪಾಕಾಂ. ವರಿ, ಪಲ!ಗೆಯೊಳು ಕೆಂಪೊಗೆವಂತೆ ಕೆಂಡದೊಳು ತಿರಿತಿರಿಹ ಕಾಸಿ 
ಸೊಲ್ಲಿಸಿದರು (ಭರಚ. ೮-೯೫). [ದೇ. ॥ ತಮಿ. ಮಲ. ಚೆಲ್‌ ; ಕೋತ. ಚಲ್‌ ; ತೊದ. (ಸೂಪಶಾ. ೪-೮೬), ೩. ಸಣ್ಣಕಡ್ಡಿ, -- ಕೋಲು : ಮುತ್ತಿನ ಸಲ[ಪಾಠಾಂ. ತ್ರಿ]ಗೆಯಂತೆ 
ಸಲ್‌ ; ತುಳು. ಸಲ್ಲು '; ತೆಲು. ಚೆಲ್ಲು) 20| ನವಮಾಳಿಕೆಯ ನನೆಗಳಂತೆ ನಿಡಿಯವುಂ ಕಮ್ಮಿದುವುಮಪ್ಪ ಕಳಮಾಕ್ಷತಂಗಳುಮಂ 
ಸಲ್ಲ (ನಾ). ಬಾರಿ; ಸರದಿ; ಪಾಳಿ: ಒಂದು ಸಲ ವೇಟೆಯನ್ನು ಸುತ್ತಿ ಬರಬೇಕು ತುಣುಬಿ ತಿಳಕಮಿಕ್ಕಿ (ಅರ್ಥನೇ. ೩-೧೮ ವ); ಇದಿರೊಳ್‌ ನಿಂದಿರ್ದೊಡಂಗಕ್ಕಡರೆ ತೊಡೆದ 
(ಭಾರತಿ. ೧೦); ಎಷ್ಟೋ ಸಲ ಶಾಲೆಗೆ ಹೋಗುವಾಗ . . . ಕುದುರೆಸವಾರಿ | ಬಾವನ್ನದಂತಾವಗಂ ನೋಡಿದ ಕಣ್ಣಳ್ಲಿಟ್ಟ ತೆಳ್ಗಪ್ಪುರದ ಸಲಗೆಯಂತೆ . . . ನೇರ್ಪಟ್ಟ 
ಮಾಡುತ್ತಿದ್ದುದುಂಟು (ಸಸ್ಕಕ. ೯೪). ನಿನ್ನಗ್ಗದ ದೇಹಚ್ಛಾಯೆಯಿಂ ತಣ್ಣನೆ ತಣಿಯದೆ ಲೋಕತ್ರಯಂ ಚಂದ್ರನಾಢಾ 
ಸಲಸಲ (ದ್ವಿರುಕ್ತಿ) : ಬಹು ಸಾವಕಾಶವು ದೈವಸಹಾಯವು ಪರಿಕಿಪುದದು ಸಲಸಲವು | (ಕಾನ್ಮಸಾ. ೯). ಸಲಕು: ೨. ವಾಟೆ ಬಿದಿರು ಬೆತ್ತ ಇವುಗಳ ಸಲಕು ಕೆತ್ತುವುದು . . . 
(ಇಂಚಾಪ. ೧೯೮-೭೬). [25 ಎತ್ತು ದನ ಕಟ್ಟುವ ದಾವಣಿ ತಿರುಪುವುದು ಇತ್ಯಾದಿ (ಮಲೆಮ. ೭೦) ; ಹುಲ್ಲೆಲೆಗಳಂ 
| 


1 


"ಸಲವು' ನೋ. ಹೊದಿಸಿ, ಹೆಡಗೆವಳ್ಳಿಯ ಸೀಳಿ ಸಲಕಂ ಬಿಗಿದು ಕಟ್ಟಿ . . . ವಿರಚಿಸಿದರಾಶ್ರಮವನು 

ಸಲ್ಮ (ನಾ). ಒಂದು ಬಗೆಯ ಅಳತೆ (?) : ಹಿರಿಯ ಕೆಜೆಯ ಕೆಳೆಗೆ ಸಲ೩ (ಶ್ರೀರಾಮಾ. ೧೯೬. -೬೧). ಸಲಗು : ೨. ಒಂದು ಸಾ ಸಲಗಿರ್ಪವೊಲಿರ್ದುದು ಮೆಯ್‌ 
ಬೆದ್ದಲೆ (ಎಕ. ೪॥ ಕಡೂರು. ೧೬-೩೬ ; 1171)... (7) ಸುಭದ್ರೆಯಾ (ಪಂಪಭಾ. ೫-೮). ೪. ಮೊನಚಾದುದು; ಚೂಪಾದುದು: ಮನ್ನಥಂ 
ಸಲಂಗೊಳ್‌ (ಕ್ರಿ). ಆಕ್ರಮಿಸಿಕೊಳ್ಳು; ಆವರಿಸು: ""ಸಲಂಗೊಂಡುದೆನಲೈಯಾ | ಬಿರಯಿಗಳಂ ತೀವಿ ತೆಗೆನೆಲೆದ ಕೇದಗೆವೂವಿನ ಕೊನೆಗಟ್‌ಯ ಸಲಗಿನಂಬಿನೊಳಿಸುವಂ 
ಕ್ರಮಿಸಿಕೊಂಡುದಕ್ಕುಂ'' (ಕಬ್ಬಿಕ್ಕೆ. ೮೭). [ಸಲ್ಲ (< ಸಲವು) *: ಕೊಳ್‌, ತ0| (ಪಂರಾಮಾ. ೭-೧೬೨). ಸಲಾಕಿ : ೨. ಬಾಳೆಗಿಡದ ಬೇರಿನಲ್ಲಿ ಕಬ್ಬಿಣದ ಸಲಾಕಿಯ 


ಸಲಂಡುಗೊಳ್‌ (ಕ್ರಿ). ಎ ಸಲಂಗೊಳ್‌ : ""ಸಲಂಡುಗೊಂಡುದೆಂದು ಆಕ್ರಮಿಸಿ 
ಕೊಂಡುದು'' (ಶಮದ. ನ. ೨೮೩ ಪ್ರಯೋಗಸಾರ). ([ಸಲಂಡ್ಕು 3" ಕೊಳ್‌] 


ನ್ನಡ್ಡಲಾಗಿ ಶಿಕ್ಕಿ (ಸಾಗಂಧಿ. ೪೩೭-೨೦) ; ಗಿಡಗನನ್ನು ಪಂಜರದಲ್ಲಿ ಕೂಡಿದರೆ . . . 
| ಸಲಾತಿಗಳನ್ನು ಕಡಿಯದೆ ಬಿಟ್ಟೇತೆ ? (ಆರ್ಯಕ. ೪೧). ಸಲಾಕೆ ; ೧. ಎದೆಯಲ್ಲಿ ಕಾದ 
ಸಲಕಡೆ (ನಾ). ಗಂಡಸರು ಮುಂಗೈಯಲ್ಲಿ ಧರಿಸುವ ಚಿನ್ನದ ಒಂದು ಬಗೆಯ ಕಬ್ಬಿಣದ ಸಲಾಕೆಯನ್ನು ನೆಟ್ಟಂತಾಗಿ . . . ಚೀರಿದಳು (ಕಾವೇರಿ. ೧೭೪) ; ಬಿಳಿಯ ತೆಂಗುಗರಿ 
ಕಡಗ, - ಕಡೆಯ: ಎಡಗೈಯಾಗಿನ ಬಂಗಾರದ ಸಲಕಡೆ . .. ಇವನ್ನೆಲ್ಲಾ ಬರಗಾಲದ | ಸಲಾಕೆ ಹೊಳೆವುದು, ಇರಿವುದು ನನ್ನೆದೆಯ (ನಡೆಬಂ. ೨5-೯). ೨. ನುಡಿದರೆ ಮಾಣಿಕ್ಕದ 
ಬಡಜನರು ಬೆರಗಾಗೇ ನೋಡುತ್ತಿದ್ದರು (ಜನಜೀ. ೧೨). [ಇ- ಮರಾ. ಸಲತಡೇ] 35] ದೀಪ್ತಿಯಂತಿರಬೇಕು ನುಡಿದರೆ ಸ್ಪಟಿಕದ ಸಲಾಕೆಯಂತಿರಬೇಕು (ಬಸವ. ೮೦೨); ರೇಣು 
ಸಲಕರಣೆ (ನಾ). ೧. ಉಪಕರಣ; ಸಾಧನಸಾಮಗ್ರಿ : ಅಂದು ಉಪಯೋಗದಲ್ಲಿದ್ದ | | ಹತ್ತಿದ ರವಿಯ ಮಸೆಯಲು ಸಾಣೆಗಿಕ್ಕಿತೊ ಭಗಣರತ್ನವ ನಾಣಿಗಳೆಯಲು ಕಮಲಭವ 
ಸಲಕರಣೆಗಳೇ ಹೆಚ್ಚಾದ ಮಾರ್ಪಾಡುಗಳೇನೂ ಇಲ್ಲದೆ ಇಂದೂ ಬಳಕೆಯಲ್ಲಿವೆ (ಶಾಸಗಿ. | ಸೃಜಿಸಿದ ಸಲಾಕೆಗಳೊ ಕಾಣೆನಭ್ರವನಮಮ ದಿಕ್ಕುಗಳೇಣು ಮುಲ್‌ಯಲು ಹೊಕ್ಕೆಸುವ 
೨ ಮುನ್ನುಡಿ) ; ಉಪಯೋಗಕ್ಕೆ ಅವಶ್ಯವಾದ ಪಾತ್ರೆಗಳ ಮತ್ತು ಇತರ ಸಲಕರಣೆಗಳ | ಬಿಲುಜಾಣರುರವಣೆ ಲಜ್ಜಿಸಿತು ಶೋಕದ ಧನುರ್ಧರರ (ಕುವ್ಮಾಳೀ. ೪-೧೭); ಆ 
ಕಡೆಗೆ ಗಮನ ಹರಿಯಿಸಬೇಕು (ಅಡುಸೌ. ೩೨). ೨. ತಯಾರಿ; ಸಿದ್ಧತೆ: ದಾನಕ್ಕೆ | | ಸೆರೆಮನೆಯು ಭದ್ರವಾದ ಕಬ್ಬಿಣದ ಬಾಗಿಲುಗಳಿಂದಲೂ ಸಲಾಕೆಗಳಿಂದಲೂ ಮುಚ್ಚಿತ್ತು 
ಸಲಕರಣೆ ಮಾಡುವ ಕೆಲಸವನ್ನು ವಹಿಸಿಕೊಂಡು ನಡುಕಟ್ಟಿ ನಿಂತರು (ಚಿಂಗಾಳ್ವ. ೧೩೦). |0| (ನಿರ್ದೋಷಿ. ೩). ೫. ಉಕ್ಕಿನ ಉದ್ದನೆಯ ಲೇಖನಿ: ಕಂಟಕ್ಕೆ ಸಲಾಕೆ (ಶಲಾಕಾ) 

(1. / ತಮಿ. ಚಲಕ್ಕರಣ್ಕೆ! ಎಂದು ಮತ್ತೊಂದು ಹೆಸರು (ಕನ್ನ. ೪೫). ೬, ಸರಿಗೆ ; ಎಳೆ ; ತಂತಿ : ಕಾಕೇಂದ್ರಿಯ 
ಸಲಕು "ಸಲಗ್ಮೆ' ನೋ. ಶಬ್ದಗಳಲ್ಲ ಗರುಡಪತಾಕೇಶ್ವರನ ಸತೃತಿಯ ನೀ ಕೇಳಲುಸಿರುವೆ ಸ್ವರ್ಣಕಂಬಿಯೊಳು 
ಸಲಕ್ಷಣ (ಗು). ೧. ಉತ್ತಮವಾದ ಲಕ್ಷಣಗಳುಳ್ಳ; ಒಳ್ಳೆಯ ಚಿಹ್ನೆಗಳುಳ್ಳ. ಸಲಾಕೆಯ ತೆಗೆದಂತೆ (ಮೋಹತ. ೨೭-೨). ಸಲಾಖೆ : ೭. ದಪ್ಪವಾದ ಕೋಲು; ದಂಡ: 
೨. ಸಮಾನವಾದ ಲಕ್ಷಣಗಳುಳ್ಳ; ಒಂದೇ ರೀತಿಯ ಚಿಹ್ನೆಗಳುಳ್ಳ. (ನಾ). "ಸಲಾಖೆವಎಡಿ' ಪರಾ. ಸಲಿಗೆ : ೨. ನೀಲದ ಸಲಿಗೆಯ ನಿಲುವೆನಿಪುದು ರೊಮರಾಜ 
೩. ಒಳ್ಳೆ ಕೈಯ ಲಕ್ಷ್ಮಣ; ಶುಭಚಿಹಷ್ನೆ : ಆಜಾನುಬಾಹುಗಳೆರಡುಮೊಪ್ಪಿದವತಿ [45 ರಾಜಾಂಗನೆಯಾ (ಧರ್ನುನಾ. ೩-೭೦) ; ನೀಲದ ಸಲಿಗೆ[ಪಾಶಾಂ. ಲಕೆ]ಯಂತೆಸೆದುದಾ ಲಲನೆ 
ಸಲಕ್ಷ್ಮಣವಂತಮಾಗುತ್ತ (ಬಸಪು. ೩೮-೪೨). 1ಸಂ.) | ಯಇಗದ ರೋಮರಾಜಿ (ರಾಮಎ. ೧೨-೩೮) ; ಕಡುಹಿನ ಸಿಡಿಲ್ಕುಡುಹಿನ ಸಲಿಗೆಗಳಾಗಳೊಡ 


ಸಲಗೆವಳೆ 


ನಂಬರಕೇಳ್ವಂತೆ ಬಿಡದೆ ಸುಭಟರೆಚ್ಚ ಸಿಂಗಾಡಿಯಂಬುಗಳಾ ನಿಡುರಭಸದೊಳ್ಳೆದಿದುವು 
. ಸೆಳಕಿ : ೨. ಬಳಲಿ ಮಿಡುಕುತಲೆತ್ತಲೆಆಗಿದರುಳುಹಿಕೊಳ್ಳೆಯೆನಲು 
ಸಿದ್ದನು ಸೆಳಕಿಯಲಿ ಹೊಡೆದೆಬ್ಬಿಸಿದರದು ಯದ್ದು ನಡೆಗೊಂಡು (ರೇವಕಾ. ೨-೨೪). ಸೆಳಕೆ: 
೨. ಕಯ್ಯಲ್ಲಿ ಬೆತ್ತದ ಸೆಳಕೆಯನ್ನು ತಿರುವುತ್ತಾ . . . ಯುದ್ಧವ್ಕಾಪಾರಗಳನ್ನು ನಿಲ್ಲಿಸಿ 
ರೆನ್ನುತ್ತಾ ಈ ಕುಮಾರರಿಬ್ಬರ ನಡುವೆ ವಿಮಾನವನ್ನು ಇಳಿಸುತ್ತಲಿದ್ದಾರೆ (ಉರಾಚ. ೧೫೧). 
ಸೆಳಿಕೆ : ೨. ಸಣ್ಣ ಹುಡುಗರನ್ನು ಸೆಳಿಕೆಯಿಂದ ಹೊಡೆಯುವದು (ಮುಂಬಯು. ೫-೪೫); 
ಬೆತ್ತದ ಸೆಳಿಕೆಯನು ನೆಲಕ್ಕೆ ಅಪ್ಪಳಿಸಿದಳು (ಮುಂಬಜು. ೫-೨೦೦). "ಸೆಳ್ಗೆ' ಪರಾ. 

[ಆ ಸಂ. ಶಲಾಕಾ. / ತುಳು. ಸಲಕೆ, ತಲಕೆ ; ತೆಲು. ಸಲಗ) 
ಸಲಗೆವಳೆ (ನಾ). ಲೋಹದ ಕಂಬಿಗೆ ಅಳವಡಿಸಿರುವ ಬಳೆ : ಕೆಂದೆರೆಯನ್ನು 
ಸಲಗೆವಳೆಗಳ ಬಿರುಗಾವರದಿಂದ ಒರ್ಕೆಲಕ್ಕೆಳೆದೋಸರಿಸಿ (ಮಂತ್ರಶ. ೧೦೯-೬). 

[ಸಲಗ್ಗೆ 4 ಬಳ್ಳೆ! 

ಸಲತರಿಸಲ (ನಾ). ಅವಕಾಶ ಮತ್ತು ನಿರ್ಧಾರ : ತಮ್ಮ ಶ್ರೀವಂಶದಲ್ಲಿ 
ಪರಂಪರಾಗತವಾಗಿರುವುದರಿಂದ ಮಾತ್ರವೇ ತಮಗೆ ಬಂದಿರುವ ಏನಾವುದನ್ನೂ 
ಕಾರಣಪ್ರಮಾಣಗಳ ಸಲತರಿಸಲಗಳಿಲ್ಲದೆ ಹಾಗೆ ಬೀಳ್ಲುಡುವ ಅಧಿಕಾರವು ತಮಗಿಲ್ಲ 
(ಮಂತ್ರಶ. ೧೬೯-೧೬). ([ಸಲ್ಮ (ಆ ಸಲವು) 4 ತರಿಸಲ (ಇ ತಯೌಸಲ)) 
ಸಲಪು, ಸಲಹು, ಸಲುವು, (ಕ್ರಿ). ೧. ಕಾಪಾಡು; ಕಾಯು; ರಕ್ಷಿಸು: 
*“ಸಲಪು - ರಕ್ಷಣೇ'' (ಶಮಧಾ); ಒಲವೊಳಗಾಗೆ ದೈವದಿನದಂ ಬಡವಂ ನಿಧಿಗಂಡ 
ಮಾಟೈೆಯಿಂ ಸಲಪಲುಮೋವಲುಂ ಸುಖಮನಾರ್ಜಿಸಲುಂ ಬಗೆದು (ಚಂದ್ರಪು. ೮-8೦); 
ಇವನ ತಪ್ಪಂ ಮನದೊಳ್‌ ತಾರದೆ ಪೆಅಸಾರದೆ ಮನವಾಟ್‌ ದಯಾಸಾರದಿಂದೆ 
ಸಲಪಲ್ವೇಲ್ಕುಂ (ಚಕಎ. ೨-೧೧೯). ೨. ಬೆಳಸು; ಸಾಕು; ಪೋಷಿಸು : ಭೂದೇವತೆ 
ಷಡೃತುಗಳನಾದರದಿಂ ಸಲಪುವಂತೆ ವಸುಮತಿ ಚಿತ್ತಾಮೋದದಿನಜುವರ್‌ 
ಕುವರರನೋದಿಸುತುಂ ಸಲಪುತಿರ್ದಳ್‌ (ದಶಕು. ೨-೮೮); ಜಲದ ಜಲದಕ್ಕೆ 
ಜಲವ ತೃಲಮಾಮದು ತೆಂಗಿದರ್ಕೆ ಕುಡದಾಯ್ತೇನಂ ಸಲವಿದಿಳೆಗೆಂದೆಅಗಿ 
ನವಫಲಂಗಳೀವಂತೆ ಬಾಗಿ ಬಾಳೆಗಳಿಸೆಗುಂ (ರಾಜಶೇ. ೨-೫೦); ಸಲೆ ಪೆತ್ತು ಪೊತ್ತು 
ಸಂತಸದಿಂದೆ ತನ್ನನು ಸಲಪಿದ ಭೂಮಾತೆಗೊಲಿದು (ಇಚಸಾಂ. ೨-೬೯). ಸಲಹು : ೧. 
ಎಲ್ಲ ಬಯಕೆಯಅತ ಬಟ್ಟೆಯ ತೋಅಯ್ಮ ಸಹಜಸಮ್ಮಕ್ತೃವನಿತ್ತು ಸಲಹಯ್ಮ (al 
೧೩-೨೭); ಅಂಜದಿರಂಜದಿರ್‌ ಮಗನೆ ಭವದ ಮಾಲೆಯಂ ಹೊದ್ದಲೀಯದೆ ಸಲಹಿದಪೆಂ 
(ಬಸರ. ೨-೬೧); ಪೀತಾಂಬರಾವರಣ ವರ ಕೌಸ್ತುಭಾಭರಣ ಸಲಹು (ಜೈಮಿಭಾ. ೨-೫೦). 
೨. ಲೋಗರ ಕೈಯಲ್ಲಿ ಕೊಂಡು ಸಲಹಿದ ಬೆಕ್ಕು ಹಿತಂ ಮಾಡುವ ಕಾರಣದಿಂ 
ರಕ್ಷಿಸಿಕೊಳಲ್ಪಟ್ಟುದು (ಪಂಚತಂ. ೧೦೬-೧೪); ಅಜೌಯನೇನುವನೆಂದು ಸಲಹಲು ಮಜವಳೇ 


(ಕಂನವಿ. ೧೨-೨೨) 


ಬಾಲಕನ ತಾಯ್‌ (ಕುವ್ಮಾಭೀ. ೭-೧೯); ಚಿತ್ರವಾಹನಗಾಕೆಯೊಬ್ಬಳೆ ಕುವರಿಯಾಗಿ ಜನಿಸ, ; 


ಮಗಳಂ ಮಗನೆಯೆಂದೊಲಿದು ಸಲಹಿದನು (ಚಿತ್ರಾಂಗ. ೭೩-೧೯೯೩). ಸಲುವ್ರು ು: ೨. 
ಮಕ್ಕಳಿಗೆ ನುಚ್ಚಂಬಲಿ ಮಾಡಿ ಸಲುವೇನ (ಗರತಿ. ೧೨೬); ಅತ್ತಿಯ ಮನಿಯಾಗ 
ಅರವತ್ತುಗಂಗಾಳ ಬೆಳಗೂತಿನಿ ಅತ್ತೆ ಬೈಬ್ಕಾಡ ನಮ್ಮವರು ಸರಮುತ್ತು ಮಾಡಿ 
ಸಲುವ್ಕಾರ (ಕಜಾಗೀ. ೧). (ದೇ. ॥ ತುಳು. ಸಲಗು] 

ಸಲವಿಡು (ಕ್ರಿ). ವಿನಿಯೋಗಿಸು : ವಿಶ್ವನಾಥಪುರದ ಮಹಾಜನಂಗಳಿಗೆ ಉಡುಂಬಳಿ 
ಉತಾರ ಬಂದಿದ್ದ ಬಗೆಲು ವಿರೋಧಿಸಂವತ್ಸರದಲು ಸಲವಿಟ್ಟು ಸಿಸ್ತಿಗೆ ಕೂಡಿದಲ್ಲಿ 
(ಎಕ. ೪11, ತೀರ್ಥಹ. ೭-೧೮೯ ; 1665). [ಸಲವು 4 ಇಡು] 

ಸಲವು, ಚಲವು, ಶಲವು, ಸಲ್ಮ, ಸಲುವ್ರ, ಸೆಲವ್ರು (ನಾ). ೧. ಒಳಹೊಗುವಿಕೆ; 
ಪ್ರವೇಶ : ಸೂರ್ಯಕಿರಣಾನೀಕಕ್ಕಮೆಂದಪ್ಪೊಡಂ ಸಲವಿಲ್ಲುದ್ಧತಸಿದ್ಧ ಪೇಚರರೆ 
ತಾಮಾಳ್ವೇಲಿಯಾಗಿಂತು ನಿಚ್ಚಲುಮೋರಂತಿರೆ ಕಾವರೀ ದೊರೆತು ಕಾಪೀ ನಂದನಕ್ಕಿಂದ್ರನಾ 
(ಪಂಪಬಾ. ೫-೮೧); ಮನುಷ್ಯಕ್ಷೇತ್ರದಿಂದತ್ತಲ್‌ ತನಗೆ ಸಲವಿಲ್ಲದೊಡದುವೆ 
ವೈರಾಗ್ಕಕಾರಣಮಾಗೆ (ಪಂರಾಮಾ. ೧೦-೧೧೬ ವ); ಸತಿಯರೊಳೆ ಯೌವನಕ್ಕಾಶ್ರಿತಬುಧರೊಳೆ 
ನೆರಪಿದೊಡಮೆಗೆಂತಾಯ್ತು ಯಥೋಚಿತಮಂತೀ ತನುಗಮಣುವ್ರತದೊಳ್‌ ಸಲವಾಗೆ 
ಸಫಳಮಾದಪುದೆಸಕಂ (ವರ್ಧಪು. ೯-೧೦). ೨. ಗತಿ; ಅವಸ್ಥೆ; ಸ್ಥಿತಿ: ಗತಿಃ - 
ಜೀಐ'ಪುದ್ದಲಂಗಳ್ಲೆ ಕಾಲದೇಶನಿಯಮುದಿಂ ಸಲವ್‌ಕ್ಕುಂ (ತಸೂವ್ಯ. ೪೪); 


42 


೮೪೦೪ 


ಆ 


10 


1s 


30 


3 


40 


45 ಸಲಹು 
ಸಲಹ್ಮು (ನಾ). ರಕ್ಷಣೆ ; ಕಾಪು : ಕೋಟೆಯ ಕಾವಲ್ಲೆ , ಸಲಹಿಗೆ , ಅಗಳನ್ನು £೨ 


ಸಲಹಾ 
ಸಲಹಾಕಾರ "ಸಲಹೆಗಾರ' ನೋ. 
ಸಲಹಾಸಮಿತಿ (ನಾ). ಯಾವುದಾದರೊಂದು ಕಾರ್ಯಾಚರಣೆಗೆ ತನ್ನ 


ಸಲಹು 


2 
ಮುನೀಂದ್ರನನಶನತಪದೊಳ್‌ ತಟ್‌ಸಂದ ಸಲವದೊಂದಾಶ್ಚರ್ಯಂ (ಸುಕುಮು. ೪ 
೩. ತಕ್ಕ ಕಾರಣ; ಸಮಂಜಸವಾದ ಕಾರಣ: (82. ಚಲವು : ೪. ಅಗ... 
ಅವಶ್ಶಕತೆ : ನಾಡಮಲೆ ರೈತರ ಆರಂಬದ ಬಗ್ಗೆಯೂ ತಮ್ಮ ತಮ್ಮ ಚಲವಿಗೆ ಗಟ್ಟ: 
ಕಳಗೆ ಹೋಗಿ ಉಪ್ಪು ಮುಂತಾದ್ದು ತಂದುಕೊಳ್ಳುವ ಬಗ್ಗೆಯೂ (ರಾಜೇಂದ್ರ. ೧: ೭.:. 
೫. ಬದುಕು; ಸಂಸಾರನಿರ್ವಹಣೆ: ಅಲ್ಲಿ ಚಲವಿಗೆ ಚೂಕರವಾದ್ದರಿಂದ ಕೆ 
ಕುಟುಂಬ, ತಮ್ಮ ಅಣ್ಣನ ಮಗನ ಸಹಾ . . . ಇಟ್ಟು ಇರುತ್ತಿದ್ದರು (ರಾಜೇಂದ್ರ. . - 
ಶಲಮ : ೬. ಖರ್ಚು; ವೆಚ್ಚ: ಆ ತೆಜ್‌ಂಗೆ ಶಲವಾಗಿ ಮಾಕಬಬ? 
(ಸೌಇಎ. ೧೯೩೨, ಉಡುಪಿ. ೩೧೮-೧೮ ; 1293). ೭. ಅಗತ್ಯವಸ್ತುವಿನ ಪೂರೈಃ : 
ನರಸಿಂಹದೇವರಿಗೆ . . . ಶಲವಾಗಿ ಒನ್ದು ಎಲೆಯ ಹೇರು ಮಾನ್ಮ ಆಚನ್ನಾ: 
ಸ್ಥಾಯಿಯಾಗಿ ಮಾಡಿದ ಧರ್ಮಾ (ಎಕ. ೪1 ಕೊಪ್ಪ. ೧೧-೨೦; 1327) ; ಭತ ', 
ಶಲವಾಗಿ ತಿಪ್ಪಗಂಡಿಕೋಡೂರಿಂದ ಛತ್ರದ ಕೊಳಗದಲಿ ನೂಲ್‌ಪುತ್ತ ಒಂದು ರ್ಸ: 
(ಎಕ. ೪81 ತೀರ್ಥಹ. ೩೩-೪೫ ;ಸು. 1430); ಛತ್ರಕ್ಕೆ ಶಲವಾಗಿ ಜನಾರ್ಧನದೇವರ ಸನ್ನಿಧಿಯ. -. 
ಧಾರೆಯನೆಐದು ಬಿಟ್ಟೆವಾಗಿ (ಎಕ. ೫೪, ಶ್ರೀರಂಗ. ೧೯೮-೨೧ ; 1598). ಸಲ್ಮ ಸದ್‌ 
= ಪ್ರವೇಶಂ'' (ಶಮದ. ಪರಿ. ೨) ; ""ಪ್ರವೇಶಂ ಸಲಂ'' (ಕರ್ಣಾನಿ. ೬೨). ಆ. ಆಕ್ರಮಣ : 
"ಸಲಂಗೊಳ್‌' ಪರಾ. ಸಲುವ್ನು: ೯. ಉದ್ದೇಶ ; ಕಾರಣ : ದುಡ್ಡುಕಾಸನ. 
ನನ್ನ ಸಲುವೇ ಕೂಡಿಹಾಕಲು ಹೋದನು (ಇಂಗೀತ. ೫೨-೮). ಸೆಲವು,: ೬. ಆಗವುಡುಗ:ಇ 
ತಾವು ಕೆಲ್‌ಯ ಬಣ್ಣಿಗೆ ತೆುವ ಹೊನ್ನಿಂಗೆ ಸೆಲವಾಗಿ . . . 


(ಎಕ. ೪1. ಕಡೂರು. ೧೨-೫೮ ; 


ಕೊಣ್ಣ ಗದಾ: 
1233); ಉಂಬಳಿತಕೆ ಸೆಲವಾಗಿ ಪಾಲಿಸಿದ ಹಳ." 
ಚತುಸೀಮೆಯ ವವರ (ಎಕ. x1೪, ಎಳಂದೂ. ೧೮೭-೧೦ ; 15302. ೧೦. ಪ್ರಯೋಂ- 
ಸಾರ್ಥಕ್ಕ: ಕುಲಮಂ ವಿಚಾರಿಪಡೆ ಸೆಲವಿಲ್ಲ ಫಲವಿಲ್ಲ (ದೀಕ್ತಾಬೋ. ೪೨-೮: 
೧೧. (ಬೀಳ್ಕೊಳ್ಳಲು ಪಡೆಯುವ) ಅಪ್ಪಣೆ ; ಅನುಮತಿ : ಮಾಧವ ನ:. . 
ವಾಕ್ಕವ ಕೇಳು ಜೀಯ ಹಸಾದವೆಂದವನೀಶ್ವರರು ಆದಡೆ ತಮಗಿಂದು ಸೆಲವ .: 
ಬೀಳ್ಕೊಂಡು ಹೋದರು ಮುಂದೆ ಚೂಣಿಯಲಿ (ಮೋಹತ. ೩೭-೪). ೧೨. ಕಾ: 
ಸಿದುದು; ಮಾಸಲು: ಈತಗಳನೆಲ್ಲರಂ ತೆಗಸೆನಗೆ ಸೆಲವಿಂದಿನಾಹನ:. 
(ಜೈಮಿಭಾ. ೧೨-೧೪). 

ಸಲವಾಗಿ, ಸಲುವಾಗಿ - ಕಾರಣಕ್ಕಾಗಿ; ಉದ್ದೇಶಕ್ಕಾಗಿ: ಇದರ ಸಲ ಗಿ 
. ಕಳ್ಳರನ್ನು ಗೊತ್ತುಹಚ್ಚುವ ಸಲ್ಲು ಗಿ 
ವಿಶ್ವಪ್ರಯತ್ನ ಮಾಡಿದಾಗ್ಕೂ ಅವರು ಸಿಗಲಿಲ್ಲ (ಮುಂಬಯಿ. ೪-೨೦) ; ನೆ 
ನೀನೇನು ಚಿಂತಿಸುವುದು ಬೇಡ (ಹಳ್ಳಹಾ. ೧೦೦). 

[ಆ ಸಲ್‌ + -ವು. /ತಮಿ. ಚೆಲವು ; 
“ಸಲಹೆ' ನೋ. 


pS 


(ಮುಂಬಯಿ. ಕಿ. ೫-೧೦೬) ; ಕೊತವಾಲನು . . 


ನ್ನ ಸಲುನ;': 


ಮಲ. ತೆಲು, ಸೆಲವು। 


ಸೂಕ್ತವಾದ ಸಲಹೆ, ಸೂಚನೆಗಳನ್ನು ನೀಡುವ (ತಜ್ಞರ) ಗುಂಪು, 
ಮಂಡಲಿ: ಇಂದಿನ ಶಿಕ್ಷಣಕ್ರಮವನ್ನು ಉತ್ತಮಗೊಳಿಸಲು ತಜ್ಞರ ಒಂದ: 
ಸಲಹಾಸಮಿತಿಯನ್ನು ರಚಿಸುವುದು 'ಓಳ್ಳೆಯದು (ರೂಢಿ). 

[ಸಲಹಾ («ಆ ಸಲಹೆ) ಸಮಿತಿ] 


ಸಲಹಿಸ್ಮು (ಕ್ರಿ). ಕಾಪಾಡುವಂತೆ ಮಾಡು; ರಕ್ಷಿಸುವಂತೆ ಮಾರ. : 


ಐಸಲೇ ಮುನಿನಾಢ ರಾಮನದೈೆಸರವನತ್ತುಂಬ ಹರೆಯದ ಶೈಶವನ ಕೈಯಿಂ2 
ಸಲಹಿಸಿಕೊಂಬುದೇ ಯಜನ (ತೊರರಾ. ೧-೯-೨೯). 
(ಸಲಹು, (ಆ ಸಲಪು) * - ಇಸ್ಕು] 


ಸಲಹಿಸ್ಮು (ಕ್ರಿ). ಅಭಿಪ್ರಾಯಪಡು; ಸೂಚನೆಕೊಡು; ಸಜಾ 


“ಆದರೆ ಅವಳಿಗೆ ಕ್ಷಮಾಭಿಕ್ಷೆ ನೀಡಬೇಕೆಂದು ಶಿಫಾರಸ್‌ ಮಾಡಬೇಕು'' ಎಂದು ವರ್ತಕ 
ಸಲಹಿಸಿದನು (ಪುನರು. ೧೦೫). [ಸಲಹೆ + - -ಇಸ್ಕು] 


“ಸಲಪು' ನೋ. 


ಸಲಹೆ ೮೪೦೫ ಸಲಾಮು 


ನಮ್ಮ ಸೈನ್ಮಗಳನ್ನೆಲ್ಲ - ಫಿರಂಗಿಗಳನ್ನೂ ಅನ್ವಯಿಸಿಕೊಂಡು ಸನ್ನದ್ಧವಾಗಿರಬೇಕು 
_(ಬೆಟ್ಟಅ. ೪೫-೨೨). [ಆ ಸಲಪು। 
ಷ್ಠಲಹೆ, ಸಲಹಾ, ಸಲಾಹ, ಸಲ್ಲಾ, ಸಲ್ಲೈ (ನಾ). ೧. ಸೂಚನೆ; 
ಅಭಿಪ್ರಾಯ : ರಾಜದ ವರಮಾನಕ್ಕಿಂತ ಖರ್ಚು ಹೆಚ್ಚಾಗುತ್ತಿದ್ದುದರಿಂದ ಪ್ರಜೆಗಳಿಂದ 
ಹೆಚ್ಚು ತೆರಿಗೆ ವಸೂಲುಮಾಡಬೇಕೆಂಬುದು ನನ್ನ ಸಲಹೆ (ಪ್ರತಾಪ. ೯೧); ಹೊಲ 
ಧರ್ಮಪ್ಪನಿಗೆ ದಕ್ಕದಂತೆ ಮಾಡಲು ಏನು ಮಾಡಬೇಕೆಂದು ವಕೀಲರ ಸಲಹೆ 
ತೀಳದ್ದಾಯಿತು (ಮನೆಬೆ. ೭). ೨. ತಿಳಿವಳಿಕೆ ನೀಡುವಿಕೆ : ಈ ಊರು ಬಿಟ್ಟು ಒಳ್ಳೇ 
ಹವೆಯುಳ್ಳ ಊರಿಗೆ ಅವರನ್ನು ಕಳುಹಿಸಬೇಕೆಂದು ಡಾಕ್ಟರ್‌ ಸಲಹೆಯನ್ನಿತ್ತಿದ್ದಾರೆ 
(ಪರಿಣೀ. ೪೦); ಆ ವಿಷಯದಲ್ಲಿ ನಿನ್ನ ಸಲಹೆ ನನಗೆ ಬೇಕಾಗಿಲ್ಲ (ಹಾತುತ್ತ. ೪೨). ಸಲಹಾ: 
೨. "ಸಲಹಾಕಾರ' ಪರಾ. ಸಲಾಹ : ೩. ಶಾಂತಿ ; ಸಮಾಧಾನ. ಸಲ್ಲಾ : ೧. 
ನನ್ನ ಸಲ್ಲಾ ಬೇಕಾಗೇದ ಅಂತ ಕರಿಸ್ಕಾರ ನನ್ನ (ಕುಮಾಕಾ. ೧೫೦). ೨. ನೀವು ಅವ್ವನ 
ಜೋಡಿ ಮಾತಾಡತೇನಿ, ಅಕ್ಕನ ಸಲ್ಲಾ ತೊಗೋತೇನಿ . . . ಅಂತ ಕೂತರ ಬಂದ 
ಕೆಲಸ ಅಲ್ಲೇ ಉಳೀತದ (ಗಂಮಾಯಿ. ೨೩೩). ೪. ಸಂಧಿ ; ರಾಜಿ ; ಕೌಲು : ನವಾಬ 
ಹೈದರಲ್ಲಿಖಾನರು ತ್ರಿಯಂಬಕಮಾಮನ ಸಂಗಡ ಸಲ್ಲಾದ ಸವಾಲು ಜವಾಬು 
ಮಾಡಿಕೊಂಡು (ರಾಜೇಂದ್ರ. ೨೨). ಸಲ್ಲ : ೧. ಪ್ರಿವ್ಹಿಕೌನ್ಸಿಲದವರ ಸಲ್ಲೆಯ ಮೇರೆಗೆ 
ರಾಜ್ಯಭಾರ ಮಾಡುತ್ತಿದ್ದುದರಿಂದ ಅರಸನಿಗೆ ಕೊಟ್ಟ ಸಲ್ಲೆಯ ದೆಸೆಯಿಂದ ಇವರನ್ನು 
ಜವಾಬದಾರರೆಂದು ಕರೆಯತಕ್ಕದ್ದು (ಇಂಗ್ಲಇ. ೧೮). 

ಸಲಹೆಕೊಡು , ಸಲ್ಲೆಕೊಡು ಎ ಅಭಿಪ್ರಾಯವನ್ನು ಸೂಚಿಸು ; ಸೂಚನೆಕೊಡು: 
ಎಲ್ಲ ಕಾರ್ಯಗಳಲ್ಲಿಯೂ ವಿದ್ಮಾರಣ್ಮರು ಸಲಹೆಕೊಡುತ್ತಿದ್ದರು (ಶ್ರೀವಿದ್ಧಾ. ೧೪೮); 
ಮಾನ್ಸಿರೇಟ ಪಾದರಿಯಾದರೂ ಮಿರ್ಜಾಹಕೀಮನನ್ನು ಪೂರ್ಣವಾಗಿ ನಾಶಮಾಡ 
ಕೂಡದೆಂದು ಸಲ್ಲೆಕೊಟ್ಟನು (ಅಕ್ಬರ. ೬೫). ಸಲಹೆಮಾಡು , ಸಲ್ಲಾಮಾಡು ಎ ೧. 
ಅಭಿಪ್ರಾಯವನ್ನು ಸೂಚಿಸು ; ಸೂಚನೆಕೊಡು : ಅವರು, ತಮ್ಮ ಮನೆಗೆ ಬಂದು 
ಹೋಗಬೇಕೆಂದು ನನಗೆ ಸಲಹೆಮಾಡಿದರು (ರೂಢಿ). ೨. ತಿಳಿವಳಿಕೆಯನ್ನು 
ನೀಡು: ಅವರಿಗೆ ವೈದ್ಮರು ಒಂದು ತಿಂಗಳು ವಿಶ್ರಾಂತಿಯಲ್ಲಿರೆಬೇಕೆಂದು ಸಲಹೆ 
ಮಾಡಿದ್ದಾರೆ (ರೂಢಿ). ೩. ರಾಜಿಮಾಡಿಕೊಳ್ಳು; ಒಪ್ಪಂದಕ್ಕೆ ಬರು: ಈ 
ಲಡಾಯದಲ್ಲಿ . . . ದಂಡಿನ ಖರ್ಚು ಬಹಳ ಮುಟ್ಟಿಯಿದೆ. ಆದ್ದರಿಂದ ನಾವು 
ಸಲ್ಲಾಮಾಡಿ ಅವರ ಸೀಮೆ ಬಿಟ್ಟುಕೊಡಲಿಕ್ಕೆ ಇಲ್ಲ (ರಾಜೇಂದ್ರ. ೧೦). ಸಲಾಹವಾಗು, 
" ಸಲ್ಲಾಆಗು, ಸಲ್ಲಾಗು ಎ ೧. ಸಮಾಧಾನಗೊಳ್ಳು ; ಶಾಂತವಾಗು : ಪಾದಶಾಹರು 
ಬರಲಾಕ್ಷಣಕ್ಕವರ ದರ್ಶನದಿಂದ ಸಲಾಹವಾಗುತೀ ಧರೆಯನು ಪಾಲಿಸುತ್ತೆ ಸುಖ 
ಮಿರ್ದನು ಮೌನಸುಘಂಟೆಭೂವರಂ (ಬೀಳವಂ. ೨೫-೧೩೯). ೨. ರಾಜಿಯಾಗು; 
ಒಪ್ಪಂದವಾಗು : ಮೆದೆಕೆರೆನಾಯಕನ ಜೊತೇಯಲ್ಲಿ ಚಂದಾಸಾಬರ ಹಿರೀಮಗನು 
ಹತವಾಗಿ ಅವರವರಿಗೆಲ್ಲಾ ಸಲ್ಲಾ ಆಗಿ ಕಸ್ತೂರಿರಂಗಪ್ಪನಾಯಕರಿಗೆ ಚಿತ್ರಕಲ್ಲು 
ದೊರೆತನವಾದ ಬಳಿಕ (ಹೈದರ. ೨೫). ೩. ಬಾಗು ; ಮಣಿ : ಸೊಲ್ಲಿದ್ದರೂ ನುಡಿಯ 
ಸೊಗಸು ಸಿಗದೆಂದಿಗೂ ಬಲ್ಲಿದ್ದರೂ ಬಲ್ಲತನಕೆ ಸಲ್ಲಾಗುವದು (ಸಖೀಗೀ. ೬೨-೧೦). 
ಸಲ್ಲಾಚುಕಾಯಿಸು ಎ ಕರಾರಿನಂತೆ ಕೊಡಬೇಕಾದುದನ್ನು ಸಲ್ಲಿಸು: 
೫೬,೦೦,೦೦೦ ರೂಪಾಯಿ ಮೇಲೆ ಸಲಾಬತ್ತು ಜಂಗರಿಗೆ ಸಲ್ಲಾ ಚುಕಾಯಿಸಿ 
(ಹೈದರ. ೩೪). [ಇ- ಅರ, ಸಲಾಹ್‌; ಹಿಂ. ಸಲಾಹ್‌, ಸಲ್ಲಾಹ್‌; ಮರಾ. ಸಲಹ್‌, 
ಸಲಾಹ್‌, ಸಲಾ, ಸಲ್ಲಾ) 
ಸಲಹೆಗಾರ , ಸಲಹಾಕಾರ , ಸಲ್ಲಾಗಾರ (ನಾ). ೧. ಅಭಿಪ್ರಾಯವನ್ನು 
ತಿಳಿಸುವವನು; ಸೂಚನೆಯನ್ನು ಕೊಡುವವನು. ೨. ಬುದ್ಧಿವಾದವನ್ನು 
ಹೇಳುವವನು; ಸೂಕ್ತ ತಿಳಿವಳಿಕೆಯನ್ನು ಕೊಡುವವನು : "ಸಲಹೆಗಾರ ; 
ಮಂತ್ರಿ'' (೩8೪. ಇಂಕಾ). ಸಲಹಾಕಾರ : ೨. ಸಲಹಾಕಾರರನ್ನು ಕರೆಯಿಸಲಾಯ್ತು 


, . . ಈತ ಊರಿನ ಮಂತ್ರಣದಾತ ಸಲಹಾಕಾರ (ಇಪ್ಪಕ. ೩೭). ಸಲ್ಲಾಗಾರ : ೨. ; 


ಅವರ ಮೊಕದ್ದಮೆಯ ಸಲ್ಲಾಗಾರರು ಲಂಚದ ನೆವ ಹೇಳಿಹೇಳಿ . . .ಧನ 
ದೋಚಹತ್ತಿದರು (ಇಪ್ಪಕ. ೪೧೧); ಕುಲಕರ್ಣಿ ರಾಮಾಚಾರಿ ಅವನಿಗೆ ಸಲ್ಲಾಗಾರ 
(ಪ್ರಭಾ. ೬೫). ೩. ಜಾನ್‌ ಮಾರ್ಟನ್‌ ರಿಚಾರ್ಡಪಾಕ್ಸ್‌ ಇವರನ್ನು ತನಗೆ ರಾಜ್ಕಭಾರದಲ್ಲಿ 


5 


10 


15 


25 


40 


ಸಲ್ಲಾಗಾರನ್ನಾಗಿ ನಿಯವಿಸಿಕೊಂಡನು (ಇಂಗ್ಲಇ. ೧೦). [ಸಲಹೆ 3- -ಗಾರ (ಆ -ಕಾಜ)./ 
ಮರಾ. ಸಲಹಕಾರ್‌, ಸಲಹಗಾರ್‌, ಸಲಾಕಾರ್‌, ಸಲಾಗಾರ್‌, ಸಲ್ಲಾಕಾರ್‌, ಸಲ್ಲಾಗಾರ್‌] 

ಸಲಾಂ "ಸಲಾಮು' ನೋ. 

ಸಲಾಕಿ "ಸಲಗೈ' ನೋ. 

ಸಲಾಕೆ 'ಸಲಗೈ' ನೋ. 

ಸಲಾಖಿ (ನಾ). ಗುಂಡುಹಾರಿಸುವುದು : ರೈಫಲ್‌, ಜಂಜಾಲು ,ಷುತಾರ್‌ನಲ್‌, 
ಹತ್ಕಾರದಲ್‌, ಬಂದೂಖ್‌ ವಗೈರೆ ಸಲಾಖಿ ಒಂದೇ ಆವರ್ತಿ ಆಯಿತು (ಚಿತ್ರಪಾ. ೬೪). 

[ಇ- ಪಾರ. ಶಲ್ಮ್‌; ಮರಾ. ಸಲಖ್‌, ಸಲಕ್‌) 

ಸಲಾಖೆ "ಸಲಗೈ' ನೋ. 

ಸಲಾಖೆವಿಡಿ (ಕ್ರಿ). ಯೋಗದಂಡವನ್ನು ಹಿಡಿ (?) : ಯೋಗಾದಿಸಂಪನ್ನ 
ಖಳೆಯಗಳೆಲ್ಲವಂ ಸಂಪಾದಿಸಿ ಯೋಗರಮಣಿಯ ಕ್ಷೇತ್ರಮನೆ ತಳವಿಟ್ಟು ಸಲಾಖೆವಿಡಿದು 
ಅಬಿನವಶ್ರೀಶೈಳವನೆ ಮಾಡಿ ಕಪಿಲಸಿದ್ದಮಲ್ಲೇಶ್ವರದೇವನೆ ನೆಲಸಿ ನಿಂದು 
(ಸೌಇಣ. ೫೫, ೧೭೭-೬; 1190). [ಸಲಾಖೆ (ಆ ಸಲಗ್ಮೆ) + ಪಿಡಿ) 

ಸಲಾದಿಸೊಪ್ಪು (ನಾ). ಒಂದು ಬಗೆಯ ಸಸ್ಮ ಮತ್ತು ಅದರ ಎಲೆ: 
ಸಲಾದಿಸೊಪ್ಪು , ಲೆಟ್ಕೂಸು (ಮೈಔಗಿ. ೪೯-೯೭೧). [ಸಲಾದ್ಮಿ * ಸೊಪ್ಪು] 

ಸಲಾಮ್‌ "ಸಲಾಮು' ನೋ. 

ಸಲಾಮತು "ಸಲಾಮತ್ತು' ನೋ. 

ಸಲಾಮತ್ತು , ಸಲಾಮತು (ನಾ). ಸುರಕ್ಷಿತ ; ಕ್ಷೇಮ ; ಸೌಖ್ಯ : ಮಹಾದೇವನ 
ಕಟಾಕ್ಷದಿಂದ ತಾವು ಆ ದುಷ್ಮಾನರ ಕೈಯಿಂದ ಸಲಾಮತ್ತು ಆಗಿ ಇದ್ದೀರಿ 
(ರಾಚೇಂದ್ರ. ೧೧೦). ಸಲಾಮತು : ಹೋಯಿತು ಒಂದು ಮಲಾಮತು , ಇದ್ದವರು 
ಸಲಾಮತು (ಎಧಿವೈ. ೧೫೮). [ಇ- ಅರ. ಹಿಂ. ಮರಾ. ಸಲಾಮತ್‌] 

ಸಲಾಮಿ "ಸಲಾಮು' ನೋ. ` 

ಸಲಾಮು , ಸಲಾಂ, ಸಲಾಮ್‌ , ಸಲಾಮಿ , ಸಲ್ಲಾಮ್‌ , ಸಲ್ಲಾಮು (ನಾ). 
೧. ಮುಸಲ್ಮಾನರಲ್ಲಿ (ಪರಸ್ಪರ) ಗೌರವಪೂರ್ವಕವಾಗಿ ಕೈಯನ್ನು ಹಣೆಗೆ 
ತಾಗಿಸಿ ಮಾಡುವ ನಮಸ್ಕಾರ ಮತ್ತು ಆಗ ಹೇಳುವ ಶಬ್ದ : ಸುರುತಾಳಂಗೆ 
ಸಲಾಮನೊಲಿದು ಮಾಡಿ ಶಿರದೊಳಾಂತವನಾಜ್ಞೆಯನು . . . ಪೊಜಮಟ್ಟಳು 
(ಕುರಾಸಾಂ. ೪೧-೪೫); ಸಚ್ಚಿದಾನಂದಭಾರತಿಸ್ವಾಮಿಶ್ರೀಪಾದಂಗಳಿಗೆ ರಣದುಲ್ಲಾಖಾನರ 
ಸಲಾಮು (ಮೈಅರಿ. ೧೯೩೪; ೩೩-೩; 1640); ಕಂಕುಳಲ್ಲಿ ದೊಣ್ಣೆ, ಕೈಯಲ್ಲಿ ಸಲಾಮು 
(ಗಾಡು. ೨. ಗೌರವಸೂಚನೆಯಾಗಿ ವಂದನೆಯನ್ನು ಸಲ್ಲಿಸುವಿಕೆ: 
ನಾವು ಆ ಧೊರೆಯಂ ಕಾಣಿಸಿಕೊಳ್ಳುವುದಕ್ಕೆ ಇಲ್ಲದೆ, ನಮ್ಮ ಕಡೆಯವರಂ ಸಲಾಮಿಗೆ 
ಕಳುಹಿಸಿ... ನಾವು ಹೋಗದೇ ಇರಲು ; ಚಾಣಕ್ಕನು . . . ಇನ್ನೂ ಸಲಾಮಿಗೆ ಬಾರದೆ 
ಇರುವದಕ್ಕೆ ಕಾರಣವೇನು? ಎಂದು ದೂತರಂ ಕೇಳಲು (ಮುಡ್ರಾಮಂ. ೨೮೧). 
ಸಲಾಂ : ೧. ಸಲಾಂ, ಸೆಟ್ಟರೇ ! (ಮುಂಬಯಿ. 8. ೪-೧೬೮). ಸಲಾಮ್‌ : ೧. ಹಲ್ಲ ಕಿರಿದು 
ಸಲಾಮೆಂದು ಬಾಯ ಬಿಡುವ ಹಂದೆಗಳಿರ (ಕಂನವಿ. ೧೫-೩೪); "ಸಲಾಮ್‌ ಹುಜೂರ್‌' 
ಎನ್ನುತ್ತಾ ಪಕ್ಕಕ್ಕೆ ಸರಿದು ನಿಂತ ಬೈಜೂ (ಸಾಹೇಬ್‌. ೧೪). ಸಲಾಮಿ : ೩. (ಆಲಂ) 
ಕಾಣಿಕೆ; ಉಡುಗೊರೆ: ವಿಶ್ಮಾ-ಸುರ್ಯಾರ ನಿಶ್ಚತವಾದಂತಿದ್ದ ಸಂಬಂಧಗಳನ್ನೇ 
ಬುಡಮೂಲ ಕಿತ್ತೆಸೆಯುತ್ತೇನೆ ಎಂದು ಪಣ ಪುಕಾರಿಸಿ ಹೊರಬಿದ್ದ. ಆ ಪಣದ ಪ್ರಥಮ 
ಸಲಾಮಾಯೆಂದು ಶಂಕರಕಾಕಾ ಅವರಿಗೆ ಸ್ವದಸ್ತೂರ ಖುದ್ದ ಕಾಗದ ಬರೆದಿದ್ದ 
(ದೀಪಹ. ॥, ೩೬೮). ೪. [ನಾಟ್ಕ] ನಮಸ್ಕಾರ ಮಾಡುವ ಒಂದು ಭಂಗಿ : 
ಮೊದಲು ನೃತ್ಮಗಾರನು ನಮಸ್ಕಾರದಂತಿರುವ "ಸಲಾಮಿ' ಅಥವಾ "ಶುರುಕೆ ಅಹಮದ್‌' 
ಎಂಬುದನ್ನು ಮಾಡಿ ಕೈಗಳನ್ನು ಎದೆಯ ಹತ್ತಿರ ಅಚಲವಾಗಿ ಹಿಡಿದಿರುತ್ತಾನೆ 
(ಆಭಾನೃ. ೮೯). ಸಲ್ಲಾಮ್‌: ೧. ಕ್ರಮದಿಂ ಪರಾಕು ಸಲ್ಲಾಮೆನಲ್ಕಂಚುಕಿಗಳಮರೇಶ 
ನಂತೆ ಪುಷ್ಪಕದಿ ಮಂಡಿಸಲು (ವೆಂಕಾರಾ. ೧-೭-೧೩). ಸಲ್ಲಾಮು : ೧. ಬಲಸಹಿತಾ 
ಗಂಭೀರದೊರೆಗಳು ತೊಟ್ಟ ಭೂಷಣದೊಳು ನಿಂದು ಸಲ್ಲಾಮ ಕೊಡುವರು 
(ಸೌಂದಕಾ. ೫-೪೮); ತೆಕ್ಕೊ ಸಲ್ಲಾಮು ಬಿರ್ರನೆ ಕುರುರಾಯಭೂಪಾ ತೆಕ್ಕೊ ಸಲ್ಲಾಮು 
ಭಿರ್ರನೆ (ಕರ್ಣಾಕಾ. ೧೭). 


ಸಲಾಮುಫಿರಂಗಿ 


ಸಲಾಮಿ ಕೊಡು, ಸಲಾಮು ಕೊಡು ಎ ನಮಸ್ಕಾರಮಾಡು; ವಂದಿಸು: ದಾದಾ 

. ೬ ೬ ಕುಸ್ತಿಯ ಸಂಪ್ರದಾಯದಂತೆ, ಲಾಮಾನ ಕೈ ಜಗ್ಗಿ, ಜೋಲಿ ಹೊಡೆದು ಸಲಾಮಿ 
ಕೊಟ್ಟನು (ಗ್ರಾಮಾಯ. ೫೨); "ಸಲಾಮು ಕೊಡು' ಎಂದು ಕೋಶಿಯಾಡಿಸುವವನು 
ಕೋತಿಗೆ ಹೇಳುತ್ತಿದ್ದನು (ರೂಢಿ). ಸಲಾಮುಹಾಕು  ಸಲಾಮಿಕೊಡು: 
ನ್ಮಾಯಾಧೀಶನಿಗೆ ಸಲಾಮು ಹಾಕಿ. . . ಎಂದನು (ಕಮಕ. ೧೭೦). ಸಲಾಮುಹೊಡೆ ಎ. ೧. 
ಸಲಾಮಿಕೊಡು : ನನ್ನನ್ನು ಯಾರೂ ಗುರುತು ಹಿಡಿಯಬಾರದು, ನನಗೆ ಸಲಾಮು 
ಹೊಡೆಯಬಾರದು (ನಾಪೋಲೀ. ೧೬೩). ೨. (ಆಲಂ) ಬಗ್ಗಿ ನಡೆ; ಅನುಸರಿಸು: 
ಇಂಥದನ್ನು ಕಲಿತು ಕನ್ನಡದ ವಿದ್ಯಾರ್ಥಿಗಳು ಅಧಿಕಾರಿಗಳಿಗೆ ಸಲಾಮುಹೊಡೆಯುವುದಕ್ಕೆ 
ಸಿದ್ದರಾಗುತ್ತಿದ್ದರು (ಸುವರ್ಣ. ೩೦೧). [4- ಆರ. ಹಿಂ. ಮರಾ. ಸಲಾಮ್‌, ಸಲಾಮಾ] 

ಸಲಾಮುಫಿರಂಗಿ (ನಾ). (ಅಧಿಕಾರಿ ಅಥವಾ ಗೌರವಾನ್ವಿತವ್ಯಕ್ತಿಯ 
ಸಲುವಾಗಿ ತೋಪು ಹಾರಿಸುವುದರ ಮೂಲಕ ತೋರಿಸುವ ಗೌರವ; 
ಫಿರಂಗಿಮರ್ಯಾದೆ : ಈ ಸರದಾರರನ್ನು ಮಹಾಉತ್ಸಾಹದಿಂದ ಇದುರುಗೊಂಡು 

. ಸಲಾಮುಫಿರಂಗಿಗಳ ಹಾರಿಸಿ (ರಾಜೇಂದ್ರ. ೧೧೯). [ಸಲಾಮು + ಫಿರಂಗಿ) 

ಸಲಾಯಿಸು 'ಸಲಿಸು' ನೋ. 

ಸಲಾಹ "ಸಲಹೆ' ನೋ. 

ಸಲಿಂಗ (ಗು). ೧. ಒಂದೇ ಬಗೆಯ ಚಿಹ್ನೆ ಅಥವಾ ಲಿಂಗದಿಂದ ಕೂಡಿದ. 
(ನಾ). ೨. [ದ್ವೈತ] ""ಸಲಿಂಗರೆಂದರೆ ಲಿಂಗದೇಹದಿಂದ ಸಹಿತರಾಗಿ 
ಇರುವರು'' (ಹಸಾರ. ೧೪-೨೩ ತಾತ್ರರ್ಯ) : ಎರಡುವಿಧದಲಿ ಲೋಕದೊಳು 
ಜೀವರುಗಳಿಪುರು ಸಂತತ ಕ್ಷರಾಕ್ಷರ ವಿಲಿಂಗ ಸಲಿಂಗ ಸೃಜ್ಮಾಸೃಜ್ಮಭೇದದಲಿ 
(ಹಸಾರ. ೧೪-೨೩). ([ಸಂ.] 

ಸಲಿಂಗರತಿ (ನಾ). ಸಮಾನಲಿಂಗದವರೊಂದಿಗೆ ನಡೆಸುವ ರತಿಕೇಳಿ : ಈಚಿನ 
ದಿನಗಳಲ್ಲಿ ಸಲಿಂಗರತಿಯಲ್ಲಿ ಆಸಕ್ತರಾದವರು ಅನೇಕರಿದ್ದಾರೆ (ರೂಢಿ. [ಸಂ.] 

ಸಲಿಕೆ, ಸಲ್ಲಿಕೆ (ನಾ). ೧. (ಹಣ ಮುಂತಾದುವನ್ನು) ಸಲ್ಲಿಸುವಿಕೆ ; 
ಸಂದಾಯ; ಪಾವತಿ: ಕೊಟದು ವರದಪಯನ ೩೫x ಅಯಿಗುಳಿ ದೇವನಾಯ್ಕರ 
ಸಲಿಕೆ ಮಾಡಿ ಕೊಳಗಗದೆ ಗುಡಿ ಸೇನಬೋವ ತಿಂಮರಸಗೆ ಧಾರೆನೆಅದು (ಎಕ. x (5), 
ಮಾಲೂರು. ೨೧೯-೬;1530). ೨. ಹಣ, ವಸ್ತು ಮುಂತಾದುವುಗಳನ್ನು ಸಲ್ಲಿಸಿದಾಗ 
ಅವುಗಳನ್ನು ಪಡೆದವರು ಕೊಡುವ ಪತ್ರ; ಪಾವತಿಪತ್ರ; ರಶೀತಿ: ವಿನಿಮಯ 
ಪತ್ರಗಳು, ಚೆಕ್ಕುಗಳು . . . ಸಲಿಕೆಗಳು - ಇವುಗಳ ವಿಷಯದಲ್ಲಿ ಮುದ್ರಾಂಕಶುಲ್ಕದ 
ದರಗಳು (ಭಾಢಾನ. ೨೮೬). ೩. ಸಮರ್ಪಿಸುವುದು; ಅರ್ಪಣೆ: ಪಟ್ಟಾವಳಿಗಳಿಮ್ಮ 
ಬಸವಿದೇವನ ಮುಂದೆ ಪಟ್ಟಣಂಗಳ ಸಲಿಕೆ ಬಸವಿದೇವನ ಮುಂದೆ (ಬಸರ. ೫-೧೨೨). 
೪. ಕೊಡುಗೆ; ದತ್ತಿ: ಬನ್ನುದತ್ತನು ಸೆಟ್ಟಿತ್ತಿದೆವಿಯಬ್ಬೆಯು ನಿಜ್‌ಸಿ xxx 
ಕಾಲುರ ಭತ್ತ ಸಲಿಕೆ ಪತ್ತು ಗದ್ಮಾಣ (ಎಕ. ೪, ಮೂಡಿಗೆ. ೧೯-೧೧; ಸು. 10257); 
ಸುಪಾರ್ಶ್ವದೇವರ ಬಸದಿಗೆ ಆ ಗಳೆಯೊಳ್‌ ಮತ್ತರ ಸಲಿಕೆ ಆರುವಣದ ಲೆಕ್ಕದ ಬಿಟ್ಟ 
ನೆಲಂ ಮತ್ತ(ರ್‌] ೩೫೫ (ಇಆ. x1೫, ೨೬೩-೪೨; 1054). ೫. ಈಡೇರಿಕೆ; ನೆರವೇರಿಕೆ: 
ಗಿರಿಯ ಗಿರಿಯ ದರಿಯ ದರಿಯ ಹಗುರಡಿಯೊಳು ಹಾರುತ ದಣಿವ ಗಣಿಸದೆನ್ನಾಸೆಯ 
ಸಲಿಕೆಯನ್ನೇ ಕೋರುತ (ಹಂಸದ. ೭೬೭). ೬. ಚಲಾವಣೆ; ಬಳಕೆ: ಕಳ್ಳನಾಣ್ಮ ಸಲಿಕೆ 
[ಖಾಉಾಂ. ಸಲುಗೆ]ಗೆ ಸಲ್ಲದು ಕಳ್ಳನಾಣ್ಮ್ಯವ ಸಲ್ಲಲೀಯರಯ್ಕ್ಮಾ(ಬಸದ. ೧೯೮). 
ಸಲ್ಲಿಕೆ : ೧. ಸಲ್ಲದ ನಾಣ್ಮ ಸಲ್ಲಿಕೆ ಮಾಡಿದರೆ ಅಲ್ಲಿಗೇ ಹೋಯಿತು (ಗಾದೆ). 
೨. ಅವರ ಕಚೇರಿಗೆ ಈ ಪತ್ರವನ್ನು ತಲುಪಿಸಿ ಸಲ್ಲಿಕೆಯನ್ನು ತೆಗೆದುಕೊಂಡು ಬಾ 
ರೂಢಿ). (ಸಲ್‌ + -ಇಕೆ) 

ಸಲಿಕ್ಕೆ, ಸನಿಕೆ (ನಾ). ಅಗಲವಾದ ಹಲ್ಲೆಯುಳ್ಳ ಒಂದು ಬಗೆಯ ಗುದ್ದಲಿ; 
ಎಲೆಗುದ್ದಲಿ: ಹಾರೆ ಗುದ್ದಲಿ ಸಲಿಕೆಯ ಸಂತಸದಿ ಕೊಟ್ಟು (ಸಿದ್ಧಕಾ ೧೪-೬); 
ಮಣ್ಣನ್ನು . . . ಸಲಿಕೆಯಿಂದ ಪುಟ್ಟಿಯಲ್ಲಿ ತುಂಬಿ ತಲೆಯ ಮೇಲೆ ಹೊತ್ತುಹಾಕಬೇಕು 
(ಕೃಷಿಪ್ರ. ೩೩); ವಿಮಲೆಯ ತಂದೆ ಮಡಿಗಳಿಗೆ ಸಲಿಕೆಯಿಂದ ನೀರು ಹಾಯಿಸುತ್ತಿದ್ದನು 
(ಕಪಪು. ೩-೧೫). ಸನಿಕೆ ; ಬಟ್ಟೆಬರೆಗಳನ್ನೂ ಸನಿಕೆಗಳನ್ನೂ ತೋಟಗಾರರಿಗೆ 
ವಿನಿಮಯಮಾಡಿದ ಸಂಗತಿ ಶಾಸನೋಕ್ತವಾಗಿದೆ (ಶಾಸಗಿ ೩೬). (ದೇ. 8ತೆಲು. ಸಲಗ] 


೮೪೦೬ ಸಲಿಲಪ್ರವೇಶ 


ಸಲಿಕೆವಲ್‌ (ನಾ). (ಆಲಂ) ಅಗಲವಾಗಿರುವ ಹಲ್ಲು : ಕೆರಸೆವಾಯಿಂ ನೇಲ್ವ 
ದೊಂಡೆಗರುಳುಗಳ ನೆತ್ತರ ಜೋರ್ಗಳಿಂ ನಾಂದದ ಮೈ ಸಲಿಕೆವಲ್ಲ ಗುದ್ದಲಿವಲ್ಲ ಭೂತ 
ನಮಿಸಿದವಕ್ಕಗೆ (ಮದೇಪು. ೩೩-೧೧). (ಸಲಿಕೆ *- ಪಲ್‌] 


ಸಲಿಗೆ "ಸಲ್ಲೆ' ನೋ. 

ಸಲಿಗೆ "ಸೊಲ್ಲಗೈ' ನೋ. 

ಸಲಿಗ್ಮೆ "ಸಲಗ್ಗೆ' ನೋ. 

ಸಲಿಗೆಯೊಪ್ಪಿಸು (ಕ್ರಿ). ಸಂದಾಯಮಾಡಬೇಕಾದುದನ್ನು ಕೊಡು ,- ಸಲ್ಲಿಸು: 
ಶ್ರೀನಂಜುಂಡೇಶ್ವರಸ್ವಾಮಿಯವರ ಮಹಾಸನ್ನಿಧಾನಕ್ಕೆ . . . ವರ್ಷವರ್ಷವೂ 


ಸಲಿಗೆಯೊಪ್ಪಿಸುವ ದೇವದಾಯದ ಕಾಣ್ಕೆ (ಬಿರುಗಂ. ೨೭೬-೯). 
ಸಲಿಗೆ (ಆ ಸಲ್ಲೆ) *- ಒಪ್ಪಿಸು] 

ಸಲಿಗೆವಂತ 'ಸಲ್ಲೆವಂತ' ನೋ. 

ಸಲಿಗೆವಾಳ "ಸಲುಗೆವಾಳ' ನೋ. 

ಸಲಿಗೆವಾಳತ್ತ (ನಾ). ಸಲುಗೆ; ಸದರ: ಸಲಿಗೆವಾಳತ್ವದಿಂ ನಸುನಗುತಲಿಂತೆಂದು 
(ನವಮೋ. ೨೭-೩೧). ([ಸಲಿಗೆವಾಳ (ಆ ಸಲುಗೆವಾಳ) 4 -ತ್ವ) 

ಸಲಿಪು (ಕ್ರಿ). ಸಲ್ಲುವಂತೆ ಮಾಡು; ತೊಡಗಿಸು; ವಿನಿಯೋಗಿಸು: 
ಪಶುಗಳನೋವಿಯೊಲ್ಲು ಕೃಷಿಯೊಳ್‌ ವ್ಯವಹಾರಮನೊಲ್ಲು ಮಾಡಿಯಾರ್ಜಿಸುವುದು 
ವಿತ್ತಮಂ ಪಡೆದು ಸದ್ವ್ಮಯದೊಳ್‌ ಸಲಿಪಿಟ್ಟು ಕೂರ್ತು ಸಾಧಿಸುವುದು ಧರ್ಮಮಂ 
(ದಶಕು. ೮-೪೯); ಮಲಮೂತ್ರವಿಲ್ಲದ ಮೈಗೆ ಕಮಂಡಲಜಲವೇಕೆ ಜೀವರಕ್ಷಾರ್ಥ 
ಸಲಿಪಿ ಪೇಲಿಯನಾತ್ಮಸಾರಪುಸ್ತಕವ ಸಂಗಲಿಸಿದರರುಹನಾಜ್ಞೆಯೊಳು (ಭರಚ. ೫೯-೪೭). 

[ಆ ಸಲಿಸು) 

ಸಲಿಲ, ಸಳಿಳ (ನಾ). ೧. ನೀರು; ಉದಕ; ಜಲ: ಸೊಕ್ಕಿದಾನೆಗಳ 
`ಸಿಂದುರಂಬೊರೆದ ಸಲಿಲಂಗಳೊಳಮಿಂಚರದಂಚೆವಿಂಡುಗಳಿಂ ಸೊಗಯಿಸುವಿರ್ಶಡಿ 
ಗಳೊಳಮೊಪ್ಪಂಬೆತ್ತ ವೇತ್ರವತಿ (ಕಾದಂಪೂ. ೧೬); ಎನಗುತ್ತರವ ರಚಿಸಿ ಬಳಿಕ 
ಸಲಿಲವನೀಂಟು (ಕುವ್ಮಾಳ. ೨೬-೧೮); ತರಣಿ ಕಿರಣದ ನಂಟು ಗಗನ ಸಲಿಲದ ನಂಟು 
(ಮಂಕುಕ. ೭೧). ೨. [ಛಂದ] ಎಂಟು ಬಗೆಯ ಗಣಗಳಲ್ಲಿ ಒಂದು ; ಯಗಣ 
(ಟಿ --) : ತ್ರಿದಶಮರುದಿಂದ್ರಪುರ ಚಂದ್ರ ಸಲಿಲಂಗಳ್‌ ತುದಿಯೊಳಿರೆ ತಳ್ಳು 
ಹರರಲ್ಲಿ ಯತಿ ನಿಲ್ಕುಂ (ಛಂದೋಂಬು. ೨-೧೫೮). ಸಳಿಳೆ : ೧. ಸಳಿಳದೊಳೆ ನಾಂದ 
ವಲ್ಕಂದಳಿದು (ಶಾಕುಂತ. ೧೭-೩೨). ಸಂ.) 

ಸಲಿಲಕ್ರೀಡೆ (ನಾ). ನೀರಿನಲ್ಲಿ ಕ್ರೀಡಿಸುವುದು ; ನೀರಾಟ ; ಜಲಕೇಳಿ : ಸಲಿಲ 
ಕ್ರೀಡಾಭವೋದೃಜ್ಜಲಕಣನಿಕರಾಕಾರಮತ್ತದ್ವಿಪೇಂದ್ರಾವಲಿತಹಸ್ತಾಗ್ರೋಚ್ಚಲಚ್ಛೀಕರ 
ಸಮುದಯಂ (ಆದಿಪು. ೧೩-೮); ವಿನೋದಕೆ ಬಂದಿರೈ ನಾರಾಚೆ ಸಲಿಲಕ್ರೀಡೆಯಿದೆಯೆನುತ 
ಮುಲ್‌ಯೆಸುತ ಗಂಧರ್ವಬಲ ಮುಕ್ಕುಟ್‌ಕಿ ಕೌರವಬಲವ ತತ್ತಜ್‌ದಟ್‌ದು 
ತರಹರವಿಲ್ಲೆನಿಸಿ ಹೊಗಿಸಿದರು ಪಾಳಯವ (ಕುವ್ಮಾಅ. ೧೮-೩೪); ಸಲಿಲಕ್ರೀಡೆಯೊಳೆಯ್ದೆ 
ನಾಂದು ದುಗುಲಂ ನೈತಂಬಮಂ ಪತ್ತೆ (ತ್ರಿಪುವಿ. ೨೪-೯೯). (ಸಂ. ಸಲಿಲಕ್ರೀಡಾ] 

ಸಲಿಲಖಾತಿ (ನಾ). ನೀರಿನಿಂದ ತುಂಬಿರುವ ತೋಡು ,- ಅಗಳು ,- ಕಂದಕ: . 
ನಗರವನು ಸುತ್ತಾಗಿ ಶೋಭಿಪ ಸಲಿಲಖಾತಿಯು ಮುಟ್ಟುತಿಹುದಡಿಯಾ 
(ಬಿಜ್ಜಪು. ೨-೧೯), [ಆ ಸಂ. ಸಲಿಲಖಾತ] 

ಸಲಿಲಜ (ನಾ). ೧. ನೀರಿನಲ್ಲಿ ಹುಟ್ಟಿದುದು; ತಾವರೆ; ಕಮಲ: 
"ಸಲಿಲಜಸಖ' ಪರಾ. ೨. ನೀರಿನಲ್ಲಿ ಹುಟ್ಟಿದುದು ; ಜಲಚರಪ್ರಾಣಿ. 

[ಸಂ.] 

ಸಲಿಲಜಸಖ (ನಾ). ಕಮಲದ ಸ್ನೇಹಿತ; ಸೂರ್ಯ: ವಿಲಸಿತಪದಾಂಬುವಂ 
ಪಡೆದು ಕುಷ್ಕಂ ನೀಗಿ ನಲಿದು ಮುನ್ನಿನ ತೇಜದಿಂ ವಿರಾಜಿಸುತಿರ್ದ ಸಲಿಲಜಸಖಂ 
ನೋಡಿಮೆಂದು ತತ್ಪಂಡಿತೇಂದ್ರಂ ಮತ್ತಮಿಂತೆಂದನು (ಆರಾಚೆ. ೧-೬-೮). ಸಂ.) 

ಸಲಿಲಪೂರ (ನಾ). ನೀರಿನ ಪ್ರವಾಹ; ಜಲಪ್ರವಾಹ : ಏಂ ಕಟೆದುದೊ ಪೆರ್ಮಟೆ 
ಜಗಮೆಲ್ಲಂ ಸಲಿಲಪೂರದಿಂ ತೇಂಕುವಿನಂ (ಜಗವಿ. ೩-೮). [ಸಂ.) 

ಸಲಿಲಪ್ರವೇಶ (ನಾ). ನೀರನ್ನು ಹೊಗುವುದು; ಜಲಪ್ರದೇಶ.: ಸಲಿಲ 


ಸಲಿಲಬಾಣ 


ಪ್ರವೇಶಮಂ ಪತ್ರಲೇಖೆಯುಂ ನೀವುಮಲ್ತೆ ಮಾಡಿದಿರಂತಾ ಲಲನೆಯದೇನಾದಳ್‌ 
(ಕಾದಂಉ. ೬೨೬); ಧೃಷ್ಟದ್ಕುಮ್ನ ಸೃಂಜಯ ಸೋಮ ಕಾದಿಗಳು ಅನುಚಿತವು 
ಸಲಿಲಪ್ರವೇಶವು . . . ಎಂದುಲಿದುದು (ಕುವ್ಮಾಗ. ೫-೩೧). [ಸಂ.] 

ಸಲಿಲಬಾಣ (ನಾ). ನೀರನ್ನು ಸುರಿಸುವ ಬಾಣ; ವರುಣಾಸ್ತ್ರ: ಸಲಿಲವ 
ಬೀಜು ಬೇಗದಿನೆನಲು ಬಿಲುಗೊಂಡೆದ್ದನಾ ಪಾರ್ಥ ಸಲಿಲಬಾಣದಲಮಲಗಂಗಾಜಲವ 
ತೆಗೆದನು (ಕುವ್ಕಾಭೀ. ೧೦-೨೭). (ಸಂ.) 

ಸಲಿಲವಾಸ (ನಾ). ನೀರಿನಲ್ಲಿರುವುದು; ಜಲವಾಸ : ತಪ್ಪಿದುದನೀ ಸಲಿಲ 
ವಾಸದೊಳೊಪ್ಪವಿಡುವೆನು (ಕುವ್ಕಾಗ. ೪-೩೫). (ಸಂ.) 

ಸಲಿಲವಿನೋದ (ನಾ). ಎ ಸಲಿಲಕ್ರೀಡೆ : ಸಲಿಲವಿನೋದದೊಳ್‌ ಹರಿ ತುಳುಂಕಿದ 
ಕುಂಕುಮವಾಃಕಣೋತ್ಕರಂ . . . ಪೋಗದೆ ನಿಂದುವೆನಲ್‌ ವರಾಂಗನಾವಲಿಗೆಸೆದತ್ತು 
ಮಾಣಿಕದ ಮುತ್ತಿನ ನೀಲದನರ್ಫ್ಯಮಂಡನಂ (ಜಗವ. ೧೪-೧೧೪). [ಸಂ.] 

ಸಲಿಲವ್ಯಾಳ (ನಾ). ನೀರುಹಾವು; ಒಳ್ಳೆ: ಏಳು ಕೌರವರಾಯ ಸಲಿಲವ್ಕಾಳನೇ 
ನೀನಕಟಿ ಜಲದೊಳಗಾಳುವರೆ (ಕುವ್ಮಾಗ. ೫-೧೪). (ಸಂ. ಸಲಿಲವ್ಕಾಲ| 

ಸಲಿಲಸ್ತಂಭ (ನಾ). ೧. ನೀರನ್ನು ತಡೆಯುವುದು. ೨. ನೀರಿನಲ್ಲಿದ್ದೂ ನೀರಿನ 
ಬಾಧೆ ತಟ್ಟದಂತೆ ತಡೆಯುವ ಮಂತ್ರವಿದ್ಕೆ; ಜಲಸ್ತಂಭ: ಎನುತ 
ಸಲಿಲಸ್ತಂಭವಿದ್ಮೆಯೊಳೆನಗಿರವು ಪಾತಾಳದಲಿ (ಕುವ್ಕಾಗ. ೪-೫೮). [ಸ0.) 

ಸಲಿಲಸ್ತಂಭನ (ನಾ). ೧. ಎ ಸಲಿಲಸ್ತಂಭ ೧. ೨. ಎ ಸಲಿಲಸ್ತಂಭ ೨ : 
ಸಲಿಲಸ್ತಂಭನವಿದ್ಕಾಬಲಮನಪೇಶಕ್ಷಿಸಿದನೆನ್ನದುರಗಪತಾಕಂ ಬಲಹಾನಿಯಾಗೆ 
ಕೊಳದೊಳ್‌ ಮುಟುಗಿರ್ದಪನೆಂದು ನಗರೆ ಕೂರದರೆನ್ನಂ (ಗದಾಯು. ೭-೨೩); 
ವರುಣಮಂತ್ರಾಕ್ಷೆರದ ಜಪಪರಿಕರಣದಲಿ ನಿರ್ಣಿಕ್ತಚೇತಃಸ್ಫುರಣ ಸಲಿಲಸ್ತಂಭನ 
ವನವನೀಶ ಮಂತ್ರಿಸಿದ (ಕುವ್ಮಾಗ. ೩-೪೨). ಸಂ.) 

ಸಲಿಲಾಂಜಲಿ (ನಾ). ೧. ಬೊಗಸೆಯಲ್ಲಿ ತುಂಬಿದ ನೀರು. ೨. ಸತ್ತವರ 
ಸದ್ಧತಿಗಾಗಿ ಅವರ ಹೆಸರಿನಲ್ಲಿ ಮಂತ್ರಪೂರ್ವಕವಾಗಿ ಬೊಗಸೆಯಲ್ಲಿ 
ನೀರು ಬಿಡುವುದು ; ಜಲತರ್ಪಣ : ಆತ್ಮಜರನಿಲ್ಲಿಂ ಮೇಲೆ ಸಲಿಲಾಂಜಲಿಗಳನು 
ವೈದಿಕವಿಧಾನದಲಿ ಪಾಲಿಸುವುದು (ಕುವ್ಕಾಗ. ೧೧-೧೩). [ಸಂ.1 

ಸಲಿಲಾಂಜುಳಿ (ನಾ). ಎ ಸಲಿಲಾಂಜಲಿ ೧ : ಮೃಡನ ಚರಣಕ್ಕೆ ಸಲಿಲಾಂಜುಳಿಯ 
ನಿಡುವಂತೆ . . . ಜಲವನಭಿಮಂತ್ರಿಸುತ್ತಿಟ್ಟನಾತನ ಮೇಲೆ (ರುದ್ರರ. ದೇ. ೨೧೧-೧೬). 

(ಸಲಿಲ + ಅಂಜುಳಿ (ಆ ಅಂಜುಲಿ)) 

ಸಲಿಲಾಶಯ (ನಾ). ನೀರು ಶೇಖರವಾಗುವ ಕೊಳ , ಕೆರೆ, ಕಟ್ಟೆ 
ಮುಂತಾದುವು : ಸಲಿಲಾಶಯಂ ಪಯಃಪೂರಮನಾಂತುದೋ ದಿಟಕೆ ತಾನೆನಿಸಿ 
ತ್ತಮೃತಾಂಶುರಶ್ಮಿಯಿಂ (ಚಂದ್ರಪು. ೮-೩೯). (ಸಂ.] 

ಸಲಿಲಾಶ್ರಯ (ನಾ). ನೀರಿನ ಆಶ್ರಯ, - ಆಸರೆ : ಸುಹವಿಷ್ಯದಿಂ ಸೇವ್ಶನಾಗದ 
ವಹ್ನಿಯಂತೆ ಸಲಿಲಾಶ್ರಯವನಾಶ್ರಯಿಸದ ಕೃಷ್ಠದಂತಖಿಳಬಾಂಧವರೊಡನೆ ಬದುಕದ 
ಮನುಷ್ಯಸಂಸಾರದಿಂದೇನು (ಜೈಮಿಧಾ. ೨-೧೮). [ಸಂ.] 

ಸಲಿಲಾಸ್ತ್ರ (ನಾ). ನೀರನ್ನು ಸುರಿಸುವ ಅಸ್ತ್ರ; ಜಲಾಸ್ತ್ರ: ಸಲಿಲಾಸ್ತ್ರಂ 
ಜ್ವಲನಾಸ್ತ್ರಮಂ ಗೆಲೆ . . . ಗೆಲ್ವಾಸೆಯಿನಂದು ಕೇಶವ ನಿಕುಂಭರ್‌ ಇಮ್ಮೊಳೆಚ್ಚಾಡಿದರ್‌ 
(ಜಗವಿ. ೧೫-೩೦). (ಸೆಂ.] 

ಸಲಿಸು , ಸಲಾಯಿಸು , ಸಲ್ಲಿಸು , ಸಲ್ಸು (ಕ್ರಿ). ೧. ಹೊಗಿಸು ; ಪ್ರವೇಶಿಸುವಂತೆ 
ಮಾಡು: ಅತಿನಿಶಿತದರ್ಭಸೂಚೀಹತಿಗಳ್ಳಿದ ತೆಲದಿನುಗ್ರಕರನತುಳವನಸ್ಪತಿ 
ಸಂಕೀರ್ಣವೆನಿಪ್ಪೀ ವಿಶತಾಟವಿಯಲ್ಲಿ ಸಲಿಸನೆಂದುಂ ಕರಮಂ (ಚಂದ್ರಪು ೫-೫೧). 
೨. ಸೇರುವಂತೆ ಮಾಡು; ಕೂಡುವಂತೆ ಮಾಡು: ಬಸವಾದ್ಕಸಂಖ್ಕಾತರಂ 
ವಿನುತಮುಕ್ತಿಗೆ ಸಲಿಸಿ (ಪದ್ಮರಾ. ೨-೨೬). ೩. ಕೊಡು; ನೀಡು: ಗಜ್ಗರ 
ನೊಟಮ್ಪಾರಾ ಒಕ್ಕಲಾಚನ್ಹೃತಾರಕಮರ್ಸುಗೆಯೃನವ್ನೆಗಮಾ ದತ್ತಿಯಮ್ರೊಮ್ಬ್ಪಲ್ಲ 
ವೆಜ್ಜದರ ಒಕ್ಕಲ್ಲೆ ಸಲಿಪೋ ಸತ್ಮಮನ್ತ ಇದನಟ್‌ಮೋ ಬಾರಣಾಸಿ ಅಳಿದ 
ಪಣ್ಹಾಮಹಾಪಾತಕನಕ್ಕುಂ (ಎಕ. ೩. ಕೋಲಾರ. ೭೯-೧೬; ಸು. 80). ೪.ಸಂದಾಯ 
ಮಾಡು; ಪಾವತಿಮಾಡು: ಇಂದು ನಾಳೆನ್ನದೆ ದಿನಂಪ್ರತಿಯಿಂದೆ ಧನವಂ 


೮೪೦೭ 


15 


45 


ಸಲಿಸು 


ಸಲಿಸಲು (ಬಸವ ೨೭-೧೦). ೫. ಅರ್ಪಿಸು ; ಒಪ್ಪಿಸು : ಅಣಿದು ಸಲಿಸುವೊಡಿದನು 
ತನ್ನಯ ವರಕುಮಾರಿಗೆ ರಾಜ್ಕವಿತ್ತಿದ ನಿರುತ ಮಾಡುವುದಾದರಾಕೆಯು ನಿನಗೆ 
ತಾಯಹಳು (ಸಂಭವ. ೧೩-೨೫); ಮಲೆಯ ಕಡವಳ ಬಂದು ಹುಲಿಯಾಗಿ ಕಾಡುವಂ 
ಸಲಿಸದಿರೆ ಕೋಲಮಂ (ಕಾಲರ. ೭೯-೧೪೮). ೬. ಉಂಟುಮಾಡು; 
ಒದಗಿಸು : ಪಣ್‌ ಫಲಾದಿಗಳನಿತ್ತು ಬಳಸಿದ ಬಳಲ್ಕೆಯಂ ತೆವಟ್‌ ಪರಿಣಾಮಮಂ 
ಸಲಿಸಿ [ಪಾಠಾಂ. ಬೆಳೆಸಿ] ಸುಖವಿರಿಸಿ (ಸೋಮಚ. ೨-೮೭). ಪ. ಮಾಡು; ನಡೆಸು: 
ತಾಂ ಚೆಲ್ಪಿಂ ಜಲಕೇಳಿಯಂ ಸಲಿಪ ಕಾಂತಾಕೇಶಮಂ ಮೇಘಮೆಂದು . , , ನೋಡಿ 
ಶಿಖಿಗಳ್‌ ನರ್ತಿಪ್ಪುವು (ಉದ್ಭಟ. ೯-೧೨೬); ಲಲನೆಯಾಪರಿಯಿಂದ ನೃತ್ಯವ ಸಲಿಸೆ 
ಶಿವಲಿಂಗಾರ್ಚನೆಯನೊಲವುಣ್ಮೆ ಮಾಡುತಿರೆ (ಬಸಪು. ೧೨-೪೫). ೮. ಪಾಲಿಸು; 
ಆಚರಿಸು : ಪಲಕಾಲಂ ಸಂಯಮಮೆಂಬ ಬ್ರತಮಂ ಸಲಿ[ಪಾರಾಂ. ಸಾದಿ|ಸುತ್ತ 
ಮಿರ್ಪನ್ನೆಗಂ (ವಡ್ಡಾರಾ. ೧೫೬-೨೫); ನೋಂಪಿಗಳೊಳ್‌ ನಿಯಮಕ್ರಮಂಗಳಂ 
ಸಲಿಸಿದರಂತು ನೋನದೆ ಗುಣಾರ್ಣವನಂ ಪಡೆಯಲ್ಮೆ ತೀರ್ಗುಮೇ (ಪಂಪಭಾ. ೧-೧೩೬); 
ಆಳವಜ್‌ಯದೆ ನುಡಿದೆನು ಕಡೆಮುಟ್ಟ ಸಲಿಸದಿದ್ದರೆ ತಲೆದಂಡ (ಬಸವ. ೭೮೫). 
೯. ಜಾರಿಗೆ ತರು; ಅನುಸರಿಸು: ಒಡೆಯನಾಜ್ಞೆಯ ಸಲಿಸಿ ಪೊಡವಿಪಂ 
ನಡೆಯುತ್ತ ದಿನವ ಕಳಿಯುತ್ತಿರ್ದನು (ಹಚಳಾ. 
೧೦. ಈಡೇರಿಸು; ಆಗುಮಾಡು; ಪೂರ್ತಿಗೊಳಿಸು : ಬಗೆದಾಗಳೆ ವಾಹನ 
ದೇವರುಯ್ವರಚ್ಚರಸಿಯರಿಚ್ಚೆಯಂ ಸಲಿಪರೊಲ್ಲು («ಆದಿಪು. ೩-೨); ಒಲುಮೆ 
ಯೊಡಹುಟ್ಟಿದರ ಬಯಕೆಯ ಸಲಿಸುವರೆ ಸಾವಲ್ಲವೇ (ಕುವ್ಮಾದ್ರೋ. ೧೩-೩೯); 
ಇನಿತೊಂದೆನ್ನೀ ಕಡೆಗಾಲದೆ ಪುಟ್ಟಿದ ಬಯಕೆಯಂ ಸಲಿಸ (ರಾಮಾತ್ವ. ೩೮-೨೭). 
೧೧. ನಡೆಸು; ಸಾಗಿಸಿಕೊಂಡು ಹೋಗು; ಮುಂದುವರಿಸು : ಇದಾನಾರಾರ್‌ 
ಸಲಿಪ್ಪೇರ[ವ)ರ್ತ್ತೇ ಧರ್ಮ್ಮ೦ (ಇಆ. ೫೬ ೭೦-೧೯; 567); ಕೃತ್ರಿಯರ್ಗೆ ಪೂರ್ವ 
ಕ್ರಮಾಗತಂ ಕಿಡಿಸದೆ ಸಲಿಪುದೆ ಧರ್ಮಂ (ವಡ್ಡಾರಾ. ೧೮೫-೨೩); ಯಾ ಧರ್ಮ,ವನಿವರ 
ಮಕ್ಕಳ ಮ(ಂ)ಮ್ಮಕ್ಕಳುಥನಕವಾಚಂದ್ರಾರ್ಕ್ಯತಾರಂಬರಂ ಸಲಿಸುವರು (ಸಾಇಇ 1%, 
೨೬೬-೫೨; 1183). ೧೨. ಅನುಗ್ರಹಿಸು; ದಯಪಾಲಿಸು : ಸತ್ಮದಿಂದ ನಡೆವಂಗೆ 
ನಿತ್ಯನೇಮವಾಗಿ ಸಲಿಸುವನಲ್ಲದೆ ಹುಸಿವಂಗೆ ಮಡಿಲ ಕಿಚ್ಚಾಗಿ ಸುಡುವ (ಬಸವ. ೬೪೯); 
ಅಗ್ಗಳೆಯ ಮುನಿಪತಿ ದಿವೃದೃಷ್ಟಿಯ ಸಲಿಸದಡೆ ನೋಡಿದನು ದ್ರುಪದನು ಪಾಂಡು 
ನಂದನರ (ಕುವ್ಮಾಆ. ೧೬-೬೦); ಪರಮಗೌತಮನ ಸ್ಥಿತಿಗೆ ಮೆಚ್ಚಿ ಮುನ್ನಿತ್ತ ವರವ 
ಸಲಿಪೆನು (ಕಂನವಿ. ೫-೩೦). ೧೩. ಅರ್ಹವಾಗಿಸು; ಯೋಗ್ಕವಾಗುವಂತೆ 
ಮಾಡು: ಶಿವತತ್ತ್ವಷಟ್ಸ್ಮಲವನು ಅಳ್ಯಟ್‌ಂದುಪದೇಶವಿತ್ತು ಮುಕ್ತಿಗೆ ಸಲಿಸ 
ವೇಳ್ಮುಮೆನಲು (ಚಿಬಪು. ೩-೪). ೧೪. ಅರ್ಹತೆಯನ್ನು ಹೊಂದು; ಯೋಗ 
ವಾಗಿರು: ಒಲಿಸಿವೊಲ್ಲದಿರ್ಪರುಂಟೆ ಸಲಿಸಿ ಸಲ್ಲದಿರ್ಪರುಂಟೆ (ಹಂಪೆರ. ೮-೬). 
೧೫. ಎಡೆಮಾಡು; ಬಡಿಸು: ತೆಜನಟ್‌ದಲ್‌ವೆಂಬ ದಿವೃಭಾಜನದಲ್ಲಿ 
ಪರಮಾನಂದಪದಾರ್ಥವನು ಸಲಿಸಿ (ಶಿವಗೀ. ೬೧-೨೯೧); ಕಾಮಾಕ್ಷಿ ಚಾಮುಂಡಿ 
ಗಳಿಗೆಅಗಿ ಮಾಸಲಂ ಸಲಿಸಿ ಚೌಕದ ಭೂತವೇತಾಳರುಂಡರೇವಣ್ಣಿಸುವೆನು 
(ಸೋಮಚ. ೫-೫೫). ೧೬. ತಿನ್ನು; ಊಟಮಾಡು: ನಾನು ಕರಪಾತ್ರೆಯಲ್ಲಿ 
ಸಂದೇಹವಿಲ್ಲದೆ ಸಲಿಸುತಿಪ್ಪೆನು ಆ ಸಮಯದಲ್ಲಿ ಕೊಂಡುದೇ ಪ್ರಸಾದ ಒಕ್ಕುದೇ 
ಪದಾರ್ಥ (ಘನವ. ೧೯-೧೬); ಪರಿಪರಿಯ ಪರಿಕರಂಗಳನಿರದೆ ತರಿಸಿ ಕೂಡೆ ಉಕ್ಕುವತಿ 
ಹರುಷದಿಂ ನೀಡಿಸುವನನಿತುಮಂ ಮುಕ್ಕಣ್ಣನಪರಾವತಾರನಲ್ಲಮನಾಗ ಲೆಕ್ಕಿಸದೆ 
ಸಲಿಸುವಂ ಗಗನವೇ ಬಾಯ್ದೆಚೆದೊಲ್‌ (ಚಿಬಪು. ೬೨-೧೧). ೧೩. ಅನುಭವಿಸು; 
ಭೋಗಿಸು : ದೊರೆವೆತ್ತನ್ಮೋನ್ಮಸಂಪ್ರೀತಿಯಂ ರತಿಯುಂ ಕಾಮನುಮೆಂಬಿನಂ 
ಸಲಿಸಿದರ್‌ ನಾನಾವಿನೋದಂಗಳ೦ (ಮಲ್ಲಿಪು. ೩-೮೯); ಇರ್ವರುಂ . 

ಪರದೇಶಂಗಳೊಳ್‌ ಕಳ್ಣು ತಂದು ವಿಷಯಸುಖಂಗಳಂ ಸಲಿಸುತ್ತುಮಿರ್ದು 
(ಧರ್ಮಾಮೃ. ೨-೧೬೭). ೧೮. ಒಪ್ಪು; ಸಮ್ಮತಿಸು: ನಗಪತಿಯೆಂದುದಂ ಸಲಿಸಿ 
ನಾರದನಾತನ ಕೂಡೆ ರುದ್ರನಂ ಮೃಗಧರಚೂಡನಂ ಶಿವನನರ್ಚಿಸಿ (ಗಿರಿಕ. ೪-೬೪); 
ಅಂಜಲಿಸು ನಾ ಸಲಿಸುವೆನು . . . ಎನೆ ಭೀಮ ನಗುತ ಧನಂಜಯನ ಟೆಕ್ಕೆಯಕೆ 
ಬಿಜಯಂಗೈಯಬೇಕೆಂದ ಐಸೆ ಸಲಿಸಿದೆನೆನುತಲಾ ಕಪಿಯಾ ಸಮಯದಲದೃಶ್ಯವಾಗೆ 


೧೨-೧). 


ಸಲೀಲ್ಮ 


(ಕುವ್ಮಾಅ. ೧೦-೪೧). ೧೯. ತೋರಿಸು; ಪ್ರಕಟಿಸು . ಸದ್ಗುಣಂಗಳಂ ಸಲಿಸುವುದೀ 
ಮನುಷ್ಯಭವಮಂ ಪಡೆದುಂ (ಕಎಚ. ೬ ೨೪೭). ೨೦. ಪ್ರಸಿದ್ಧವಾಗು; ಹೆಸರು 
ವಾಸಿಯಾಗು: ಪುಲಿಕರನಗರಿ . . . ಸೌರಾಷ್ಟ್ರಪುರದ ಕೂಡೆ ಸರಿದೊರೆ ಶ್ರೀ 
ವಿರೂಪಾಕ್ಷನೋಪಾದಿಯಾಗಿರೆ ಸಲಿಸಿ ಮೇದಿನಿಯೊಳತುಳಕ್ಕೆಲಾಸವಾಗಿರುತಿಹೆಂ 
(ಹೋಮಚ. ೧-೫೫). ತಾಳು; ಸೈರಿಸು : ನಿನ್ನಯ ತಾಯ್‌ ... ಈ 
ಕಿಬಿಯವನಲೌಯದೆ ಕೆಡೆನುಡಿದನಪ್ಪೊಡಂ ನೂಖವರಂ ನೆಟ್‌ ಸಲಿಸುವುದೆಂದುದನಾಂ 
ಮಜ್‌ವೆನೆ ಬಯ್‌ ಒಯೈ ಸಲಿಸುವೆಂ ನೂಜುವರಂ (ಶಂಪಭಾ. ೬-೬೧); ವಾಗ್ರಲ 
ಪೊಡರ್ಪು ವೇಡ ಗಡ ಚಾರ್ವ್ವಕ ಚಾರ್ವ್ವಕ ನಿಮ್ಮ ದರ್ಪಮಂ ಸಲಿಪನೆ 
ಗೋಪಣನ್ಹಿಮುನಿಪುಂಗವನ್‌ (ಎಕ. ॥, ೬೯-೪೦:ಸು. 1100). ೨೨. (ಆಸರೆಯನ್ನಾಗಿ) 
ಇಡು; ಇರಿಸು: ನೆಲೆಮೊಲೆಯೆರಡಜ ಸಂದಂ ಸಲೆ ಬೇದಿಪೆನೆಂದು ಮದನನತಿ 
ಸಾಹಸದಿಂ ಸಲಿಸಿದ ನೀಲದ ಸಲಿಗೆಯ ನಿಲುವೆನಿಪುದು ರೋಮರಾಜಿ ರಾಜಾಂಗನೆಯಾ 
(ಧರ್ಮನಾ. ೩-೭೦); ಭರದ ಬವರದಲಚ್ಚು ನೆಗ್ಗಲು ಕರವ ಸಲಿಸಿಯೆ ತೇರ 
ನಡೆಸಿದಳರಸಿ (ಕಾಶರಾ. ೧-೨೬). ೨೩. ಬಳಸು; ಉಪಯೋಗಿಸು: ಪಿರಿಯರ್‌ 
ಸಲಿಪರ್‌ ದಡ್ಡಕ್ಕರದ ಅಟಕ್ಕೈದೆ ರೇಫೆವೆರಸಿದ ದಡ್ಡಕ್ಕರಮಂ (ಶಮದ. ೨೪). 
ಸಲಾಯಿಸು : ೪. ಈ ಸಂಸ್ಥಾನದಿಂದ ಆ ಬಾಕಿ ದ್ರವ್ಯವನ್ನು ಸಲಾಯಿಸಿ ಕೊಟ್ಟಲ್ಲಿ 
(ರಾಜೇಂದ್ರ. ೧೧೮); ಅಸಲಿಗಿಂತಲೂ ಎಷ್ಟೋ ಹೆಚ್ಚು ಬಡ್ಡಿ ಸಂದಾಯವಾಗಿ 
ಹೋಗಿದ್ದರಿಂದ ಕೇಶವರಾಯರ ಯಣಭಾರ ಚಿಕ್ಕಾಸೂ ಸಲಾಯಿಸದೆ ತೀರಿಹೋಯಿತು 
(ಕುರುಕಾ. ೧೩೬). ಸಲ್ಲಿಸು : ೩. ಎಲ್ಲಿ ನಾಡೀಜಾಲವುಂಟಲ್ಲಲ್ಲಿ ಸಮನಾಗನ್ನರಸವಂ 
ಸಲ್ಲಿಪುದು ಗುಣವಿದು ಸಮಾನಂಗೆ (ಗಗತಾ. ೯-೬೯). ೫. ದೇಶಪಾಂಡೆ ಕೇಶವರಾಯ 
ಮೊದಲಾದವರು ಭಟ್ಟರಿಗೆ ಕೊನೆಯ ಪ್ರಣಾಮವನ್ನು ಸಲ್ಲಿಸಿದರು (ಹಬ್ಬಬ. ೩). 
ಪಿ. ಅವರನ್ನೇ ಧನಿಗಳು ಎಂದು ಒಪ್ಪಿ, ಸಲ್ಲಿಸುವ ಸೇವೆ ಸಲ್ಲಿಸಿ. . . ಬದುಕಿ 
ಬಂದವರು ಅವರು (ಕುಡಿಕೂ. ೧೩೬); ದ್ರಾವಿಡಭಾಷೆಗಳಿಗೆ . . . ಪಾಶ್ಚಾತ್ಮ 
ಪಂಡಿತಪಂಕ್ತಿಯೊಂದು ನಿರ್ಮ್ಮಾಜಸೇವೆಯನ್ನು ಸಲ್ಲಿಸಿತು (ಡ್ರಾವಿಎ. ೧೬ ಹಿನ್ನೆಲೆ). 
೧೦. ಕುಜ್‌ಯಲ್ಲನೆ ಕಣ್ಣ ಸೋಲಮಂ ಸಲ್ಲಿಸುವಂ೦ (ಧರ್ಮುಮೃ. ೫-೨೨). 
ಸಲ್ಲು : ೩. ನೆಕ್ಕುನ್ನಿನಾಡ ಊರಾಳಿಯ ದೇವಭೋಗ ೫% ಎಲ್ಲ ಸಲ್ಲುದು 
(ಎಕ. 1%, ಹೊಸಕೋ. ೩೭-೧೬; ಸು. 950); ಮೂನೂರು ಹೊನ್ನನು ಸಾಕಲ್ಕವಾಗಿ 
ಸಲ್ಲಿಕೊಂಡು (ಎಕ. ೪111, ತೀರ್ಥಹೆ. ೧೩೪-೮; 1404). 
(ಸಲ್‌ *- - ಇಸ್ಕು./ ತುಳು. ಸಲಾಯಿಸು, ಸಲೈಸು) 

ಸಲೀಲ್ಕ, ಸಳೀಲ (ಗು). ೧. ಸರಸದ; ವಿನೋದದಿಂದ ಕೂಡಿದ. ೨. ಸ್ವೇಚ್ಛೆ 
ಯಿಂದ ಕೂಡಿದ; ಸ್ಟೈರವೃತ್ತಿಯ. (ನಾ). ೩. ವಿನೋದದಿಂದ 
ಕೂಡಿದುದು; ಸಲೀಸು; ಲೀಲಾಜಾಲ: ಉಗಿಯಂತ್ರದಂತೆ ಬಟ್ಟೆಯ ಈ 
ತುದಿಯಿಂದ ಆ ತುದಿಯವರೆಗೆ ಅದು ಸಲೀಲವಾಗಿ ಈಸಾಡೇನು ಎನ್ನುತ್ತಿದ್ದರೆ 
(ದೇಕನೈ. ೩೨). ಸಳೀಲ : ೪. ಚೆಲುವಾದ; ಸೊಗಸಾದ: ಸಳೀಲವಿಶದೋದ 
ಬಿಂದುನವಹಾರಮಂ ತಮ್ಮುರಸ್ವಳಂಗಳೊಳುದಗ್ರಲೀಲೆ ಪೊಸಮುತ್ತಿನೆಕ್ಕಾವಳೀ 
ವಿಳಾಸಮಂ . . . ಪೋಲ್ತಿರ್ಪಿನಂ (ಶಾಂತಿವು. ೮-೩೨). ಸಂ.) 

ಸಲೀಲ್ಮ (ಅ). ಲೀಲಾಜಾಲವಾಗಿ; ಸರಾಗವಾಗಿ: ಸುಸಿಲಾಡುವವು ಹೂವು 
ಹೊಳೆನೀರ ಬಳಿಗೆ : ಪಡಿನೆಳಲನೆದೆಯೊಳಗಿರಿಸಿ ಮಧುರಸಲಿಲ ಸಲೀಲ ನಲಿದಾಡುವದು 
(ಉಯ್ಯಾಲೆ. ೯-೩). ಸಂ. ಸಲೀಲಂ) 

ಸಲೀಸು (ಗು). ೧. ಸರಾಗವಾದ; ನೇರವಾದ; ನಿರಾತಂಕವಾದ: ಆಮದು 
- ರಫ್ತು ವ್ಯಾಪಾರ ಆಡಳಿತಕ್ಕೆ ಸಂಬಂಧಿಸಿದ ಕಾನೂನುಗಳೂ ಅನೇಕವೇಳೆ 
ಸಲೀಸುವ್ಕಾಪಾರಕ್ಕೆ ಅಡ್ಡಿ ಆತಂಕಗಳನ್ನು ಒಡ್ಡಬಹುದು (ಅಂತಸಂ. ೧೬೭). (ನಾ). 
೨. ಸುಲಭ; ಸರಾಗ; ನಿರಾತಂಕ: ಕುಡಿದ ತತ್‌ಕ್ಷಣ ಅನಾಮತ್ತು ಮಲಗಿದ 
ಧ್ಯಾನಯೋಗದಲ್ಲಿ ಈಗ ಎಲ್ಲ ಸಲೀಸು (ಚಂಡೆಮ. ೩೫-೪). ೩. ಸುಖವಾದುದು; 
ಸೌಕರ್ಯದಿಂದ ಕೂಡಿದುದು : ಬೆಟ್ಟ ಅಂದರೆ ಅವರಿಗೆ ಊರಿಗಿಂತ ಸಲೀಸು 
(ಹಂಗೀಶೆ. ೧೯). 

ಸಲೀಸಾಗಿ 


ಸರಾಗವಾಗಿ; ಸುಲಭವಾಗಿ; ನಿರಾತಂಕವಾಗಿ: ಬಾಡಿಗೆಯ 


ಆ೪೦ಲ೮ 


ಸಲ್ಮೆ 

| ಹಣಕ್ಕೆ ತಾವು ಜವಾಬ್ದಾರರೆಂದು ಹೇಳಿದ ಮೇಲೆ . . . ಬಾಡಿಗೆ ಸಲೀಸಾಗಿ 
ಬರುತ್ತಿತ್ತು (ಮಹಾಗ. ೧೯೨); ಕುಕ್ಕೆಯನ್ನು ಸಲೀಸಾಗಿ ಮೇಲೆತ್ತಿ ಮಂಡೆಯಲ್ಲಿಟ್ಟು 

| ಕೊಳ್ಳುವುದು ಇಂದು ಸಾಧ್ಯವಿರಲಿಲ್ಲ (ಹೊಸ. ೫೧). (4- ಆರ. ಓಂ. ಮರಾ. ಸಲೀಸ್‌) 

| ಸಲೀಸ್ಮು (ಅ). ಸರಾಗವಾಗಿ; ಕಷ್ಟವಿಲ್ಲದೆ; ಸುಲಭವಾಗಿ: ಎಮ್ಮೆಗಳ 

| ಜೊತೆಯಲ್ಲಿ ರಾಡಿನೀರೊಳು ಸಲೀಸು ಈಜಾಡಬಲ್ಲ (ನೆಲಮು. ೨೮-೧೭). 

[ಆ ಸಲೀಸು] 


(ಸಲು 'ಸಲ್‌' ನೋ. 

ಸಲುಕೆ "ಸೊಲ್ಲಗೈ' ನೋ. 

ಸಲುಗೆ “ಸಲ್ಲೆ' ನೋ. 

10| ಸಲುಗೆದೊತ್ತು (ನಾ). ಅಪ್ತಳಾದ ಸಖಿ: ಸಲುಗೆಜೊತ್ತೊರ್ವಳೀ ನೆಲ್ಲನೊಂದೇ 
ದಿನಕೆಯಲಸಿಕಿಲ್ಲದೆ ಮಸಣಿಕವೈ ಕುಟ್ಟಲಿಯೆಂದೆನಲು (ಸಿದ್ಧೇವು. ೭-೬೦). 

[ಸಲುಗೆ ( ಸಲ್ಲೆ) 4 ತೊತ್ತು (ಆ ತೊಬ್ಬು)] 

ಸಲುಗೆಯಾಳ್‌ (ನಾ). ತೀರ ಹತ್ತಿರದವನು; ಆಪ್ತನಾಗಿರುವವನು: 
ರಾಜಪುತ್ರರ ಸಾವಂತರ ಸಲುಗೆಯಾಳ್ಗಳ ರಾಯನಾಯಕರ ಸಂದಣಿಯೊಳ್‌ . . . 
ನಡೆತಂದು (ನಂಐರ. ೨-೪೫). (ಸಲುಗೆ (ಆ ಸಲ್ಲೆ) 4 ಆಳ್‌) 

[ಸಲುಗೆವಂತ "ಸಲ್ಲೆವಂತ' ನೋ. 

ಸಲುಗೆವಡೆ "ಸಲ್ಲೆವಡೆ' ನೋ. 

ಸಲುಗೆವಾಳ , ಸಲಿಗೆವಾಳ (ನಾ). ಎ ಸಲುಗೆಯಾಳ್‌: ಪೇಳು ಶಿವನೋಲಗದ 
ವಿಸ್ತರವನಾರಾರಿಹರು ಸಲುಗೆವಾಳರಾರಿಹರವರ ಪೆಸರೇನು (ಲಶಿಚಿಂ. ೨೭-೨೧); 
ಚಂಗಳೆಯ ಒಳಬಾಗಿಲನು ಕಾಯ್ತ ಸಲುಗೆವಾಳರು ನಮಗೆ ಸರಿಯದಾರು 
(ಸುಸಾರ. ೩೫-೧೧). ಸಲಿಗೆವಾಳ : "ಸಲಿಗೆವಾಳತ್ವ' ಪರಾ. 

[ಸಲುಗೆ (< ಸಲ್ಲೆ) 4 -ವಾಳ್ಮ (ಆ -ವಳ)] 

ಸಲುಗೆವೆಗ್ಗಡತಿ (ನಾ). ಅತಿ ಸ್ನೇಹವುಳ್ಳ ಹೆಗ್ಗಡಿತಿ: ಸಂತಸವಡೆದೊರ್ವೆ 

ಸಲುಗೆವೆಗ್ಗಡತಿ ಕಾರ್ಗುಂತಳೆಯರಿಗೆ ಪೇಳಿದಳು (ಮೋಹತ. ೪-೬೪). 
[ಸಲುಗೆ (< ಸಲ್ಲೆ) * ವೆಗ್ಗಡತ್ತಿ (ಆ ಪೆರ್ಗಡಿತಿ)) 

ಸಲುಫ (ನಾ). ಒಂದು ಬಗೆಯ ಸೊಪ್ಪು ; ಸಬ್ಬಸಿಗೆ : (8. (7 

ಸಲುವಳಿ "ಸಲ್ಪಳಿ' ನೋ. 

ಸಲುವಳಿಕೆ (ನಾ). ಸಾಫಲ್ಮ ; ಸಿದ್ದಿ : ಎಲ್ಲಿಹುದು ತಿಳಿವಳಿಕೆ ಜೀವನದ ಸಲುವಳಿಕೆ 
(ನಾದಲೀ. ೬೬-೭). [ಸಲುವಳಿ (ಎ ಸಲ್ಪಳಿ) + -ಕೆ) 

ಸಲುವಳಿಗಾರ (ನಾ). ಸಂದಾಯವನ್ನು ಪಡೆಯುವವನು : ಯಾ ಗ್ರಾಮದ 
ಸಲುವಳಿಗಾರರಿಗೆ ಸಲುವ ಚತುಸ್ಸೀಮೆಯ ಭೂಮಿಯನು ಆಗುಮಾಡಿಕೊಣ್ಣು ಸುಖದಲಿ 
ನಿನ್ನ ಸನ್ನಾನಪರಮ್ಪರೆಯಾಗಿ ಭೋಗಿಸಿ ಬಹೆಯೆನ್ಹು ಕೊಟ್ಟ ಉಮ್ಪಳಿಗ್ರಾಮಶಾಸನ 

[ಸಲುವಳಿ (ಆ ಸಲ್ವಳಿ) *3- -ಗಾರ (ಆ -ಕಾಅ)] 


15 


(ಎಕ. ೪, ಚಿಕ್ಕಮ. ೫೭-೮; 1514). 
ಸಲುವ್ರು “ಸಲಪು' ನೋ. 
ಸಲುವ್ತು “ಸಲವು' ನೋ. 
ಸಲ್ಮೆ (ನಾ). ೧. ಹಣ ಮುಂತಾದುವನ್ನು ಸಲ್ಲಿಸಿದುದು; ಸಂದಾಯ 

ಮಾಡಿದುದು; ಪಾವತಿ: (6. ೨. ಎರಡು ಅಥವಾ ಹೆಚ್ಚು ಸಂಖ್ಯೆಗಳನ್ನು 

ಗುಣಿಸುವುದರಿಂದ ಬರುವ ಮೊತ್ತ ; ಗುಣಲಬ್ಧ : (೪. ೩. ಆಯ; 
ವಿಸ್ತೀರ್ಣ; ಕ್ಷೇತ್ರಫಲ : ಒಂದು ಪದಾರ್ಥದ ಮೇಲ್ಮೈಯ ಅಳತೆಯನ್ನು ಅದರ 
ಸಲೆ ಅಥವಾ ಕ್ಷೇತ್ರಫಲ ಎನ್ನುತ್ತೇವೆ (ಕಎಕೋ. 1 ೫); ಆ ದೊಡ್ಡ ಸ್ನಾನದ ಕೊಳವನ್ನು 

೧೮೦" ೫ ೧೦೮" ಚದರಡಿ ಸಲೆಯುಳ್ಳ ಕಟ್ಟಡವೊಂದು ಒಳಗೊಂಡಿದೆ (ಭಾರದ. ೪೯೩). 

(ದೇ. ॥ ತಮಿ. ಚೆಲ್‌; ತೆಲು. ಚೆಲ್ಲು] 
ಸಲೆ (ಅ). ೧. ಒಂದೇ ಸಮನೆ; ಏಕಪ್ರಕಾರವಾಗಿ: ಸುಬಳಿಪುಳಿದೆಳಸೆ ಭಯಂ 
ಬಟ್‌ವಟ್‌ಯನಣಂ ಬಿಡದೆ ಯೂಥಮಂ ಸಲೆ ಕಾದುಂ ಕಲಬೌ್‌ಪಿಯುಮಿಭರಿಪುವಂ 
ತಕ್ಕಲ್‌ವಿನೆಗಂ ನೊಂದು ನಿಂದು ಕೊಂದುದಿಭೇಂದ್ರಂ (ಶಾಂತಿಪು. ೨-೧೦೬); ಸಮಸಪ್ತಕರು 
ಸಲೆ ಮುಟ್ಟಿ ಬಂದರು ಕೌರವೇಶ್ವರ ಸಕಲಬಲಸಹಿತ (ಕುವ್ಕಾಕ. ೧೪-೨೨). ೨. ಸದಾ; 


ಸಲೆಆಡಿ 


ಯಾವಾಗಲೂ; ನಿರಂತರವಾಗಿ: ಸಲೆ ತೀವುತಿರ್ದೊಡಂ ಫೇಟ್‌ ನಿಲಲರಿಗುಮೆ 
ಭಿನ್ನಭಾಂಡದೊಳ್‌ ನೀರಿನಿತುಂ (ಕಾದಂಪೂ. ೫೪೩); ಛಯೆಡೆಯೊಳ್‌ ಸಂಗತಿಯಿಂ 


ಶ್ರೀಯೊಡೆಯರ್‌ ಸಲೆಯಿರ್ಪರ್‌ (ಭಾಷಾಭೂ. 33 ಉದಾ); ಸಲೆಯೆಂಬುದು 


ನಿತ್ಕಾರ್ಥಾವಲಂಬಿ (ಶಮದ. ೩೧೩). ೩. ಅತಿಶಯವಾಗಿ; ಚೆನ್ನಾಗಿ; ವಿಶೇಷ | 


ವಾಗಿ: ಗಬ್‌ಯಿಸಿದರ್ಥಂ ಸಲೆ ಪಾಂಗಟ್‌ಯದೆಯುಂ ಶಬ್ದಮೊ೦ದದಿರ್ದೊಡ 
ಮುತ್ತುಂ ಮೆಬಸುಂ ಕೋದಂತಿರ್ಕುಂ (ಕವಿರಾ. ೨-೫); ಮಕ್ಕಳ್ಗಂ ಕೂಡೆ ಪೆಸರಿಟ್ಟು ಸಲೆ 


ಕೊಂಡಾಡಿದಪರ್‌ ವ್ಮಂತರರ್ಕಳಂ ಜಡಮತಿಗಳ್‌ (ಅದಿಪು ೧೫-೩೯); ಕಳವೆಯ ! 
( 
ಮಡಿಯ ಸಾಲುಗಳು ಸಲೆ ಮೆಚೆದುವು (ಭಾವಟಿಂ. ೨-೮). ೪. ಉತ್ತಮವಾಗಿ; 


ಯೋಗ್ಯವಾಗಿ : ಎನಗೀಗಳೊಂದಿ ಚಂದ್ರನ ಬಲಮೊಳ್ಳಿತಾಗಿ ಸಲೆಯಿಲ್ಲದೊಡಾವುದು 
ಮೊಳ್ಳಿಕೆಯ್ದುಮೇ (ವಂಪಭಾ. ೪-೬೮). ೫. ಸರಿಯಾಗಿ; ತಕ್ಕಂತೆ: ಪವಮಾನಂ 
ದಹನಂ ವಾಸವ ತೋಯಾಧೀಶರೆಂಬಿವರ್‌ ಸಲೆ ರಾತ್ರಿಂದಿವಗಳೊಳೊಂದೊಂ 
(ದರೆ?)ದುಂ ಜಾವವನಾಳ್ವರ್‌ (ಲೋಕೋ. ೪-೩೮); ಈ ವಿಶೇಷವ್ಮವಹರಣೆ 
ಲೋಕಾವಳಿಯ ಸುಜನರನು ಸಲೆ ಸಂಭಾವನೋಚಿತದಿಂದ ಸಲಹಲಿಕಾಯ್ತಲೇ 
(ತೊರರಾ. ೧-೮-೧೩). ೬. ಸಂಪೂರ್ಣವಾಗಿ; ಪೂರ್ತಿಯಾಗಿ: ಸೌಗತಸಾಂಖ್ಯ 
ಶಿವಾಗಮಂಗಳಂ ನ್ಕಾಯ ನಯ ಪ್ರಮಾಣಸುವಚಃಕ್ರಮದಿಂ ಸಲೆ ಸೋಲೆ 
ಗೆಲ್ಲುಪಾಧ್ಮಾಯರಜೇಯರ್‌ (ಶಾಂತಿಪು. ೧-೪); ಮೊಲನಿಂದ ಕರಕಷ್ಟ ನರನ ಬಾಳುವೆ 
ಸಲೆ ನಂಬೋ ನಮ್ಮ ಕೂಡಲಸಂಗಮದೇವನ (ಬಸವ. ೧೫೮). ೬ . ಅತಿಯಾಗಿ; 
ಬಹಳವಾಗಿ: ಉಜ್ಜಲಜಿನೇಂದ್ರಪದದ್ಧಯಭಕ್ತನಪ್ಪುದಿನ್ನಾರುಮನುರ್ಕಿ ಸೊರ್ಕಿ ಸಲೆ 
ನೋಯಿಸದಿರ್ಪುದು (ಧರ್ಮಾಮ್ಮ. ೫-೪೧); ಅವನಿಪತಿ .. . ಹೊರಳಿದನು ಹುಡಿಯೊಳಗೆ 
ಸಲೆ ಕಾತರಿಸಿದನು (ಕುವ್ಮಾದ್ರೋ. ೩-೯); ಪಲವು ಸುಕೃತಮಿಂತು ಪರಿಣತಿವೆತ್ತುದೊ.... 
ಸಲೆ ಪರಿಶುದ್ಧಿ ಸಾಕಾರಮಾದುದೊ (ಹದಿಒ. ೨-೧6). ಆ, ನಿಜವಾಗಿ ; ನಿಶ್ಚಯವಾಗಿ: 
ನಿನ್ನ ಮುಂದೀಗಳಾನುಸಿರ್ದಪ್ಪೆಂ ಸಲೆ ಮೆಲ್ಸು ಬಲ್ಪನಟ್‌ಗುಂ (ಪಂಪಭಾ. ೯-೧೯); 
ಸಲೆಯಿವಳು ಮೂಜಗವ ಮೋಹಿಪ ತಿಲಕವೋ (ಕುವ್ಮಾಎ ೨-೪). ೯. ಮೆಚ್ಚುಗೆ, 
ಕೊಂಡಾಟ ಮುಂತಾದುವುಗಳನ್ನು ಸೂಚಿಸುವ ಒಂದು ಮಾತು: ""ಅರರೆ 
ಧಣಿ ಭಾಪು . . . ಸಲೆ ಸುಂಪುರೆಯೆನೆ ಕೊಂಡಾಟದ ನುಡಿ'' (ಭಾರೂ. ೪೬). ೧೦. ಪಾದ 
ಪೂರಣಾರ್ಥವಾಗಿ ಬಳಸುವ ಒಂದು ಅವ್ಕಯ: ""ನೆಚೆ' ಸಲೆ ತವೆ ಮಿಗೆ 
ಯೊಗುಮಿಗೆಯುಚ್‌ೆಯೆಂಬಿವು ಪಾದಪೂರಣಾರ್ಥಂ'' (ಚತುನಿ. ೩೪); ತರುಣಂ ಸಲೆ 
ವೃದ್ಧನೆಂದು ಬಗೆಯದೆ ನೆಲಸುವೆ ನಿನ್ನಿಂ ನಿಕೃಷ್ಟರೆಂಬರುಮೊಳರೇ (ಗದಾಯು. ೯-೬); 
ತನ್ನೊಡನಿರ್ದ ಧೂರ್ತಜನಾಳಿಯುಂ ಸಲೆ ತಾನುಮೊಪ್ಪಿರೆ (ಧರ್ಮಾಮೃ. ೨-೨೪). 
"ಸಲ್‌' ಪರಾ. 

ಸಲೆಅಡಿ "ಸಲೆಯಡಿ' ನೋ. 

ಸಲೆಗದ್ದೆ (ನಾ). (2) : ೩೩೩ ಕೊಟ್ಟ ಸಲೆಗದ್ದೆ ಕೊನೆವಾಳೆ ಸೇವ ೩೩x 
(ಎಕ. ೪ ಕಡೂರು. ೪-೬೯; 1173). (ಸಲೆ ಗದ್ದೆ (ಆ ಗಟ್ಟೆ)) 

ಸಲೆಗೂಟ? (7). (2) : ಆ ನಾಲ್ಕುಖಂಡು(ಗ) ಗದ್ದೆಯಲ್ಲಿ ಆೇಖೆಪ್ರಕಾರ 
ಹುಟ್ಟುವದು ಹಳತು ಐದುವರಹಕ್ಕೆ ಸಲೆಗೂಟಯೇಳುವಟ್‌ ವರಹಕ್ಕೆ ವಿವರ 
(ಎಕ. ೪, ಬೇಲೂರು. ೨೯-೧೩; 1717). [?] 

ಸಲೆಗೆ "ಸೊಲ್ಲಗೆ,' ನೋ. 

ಸಲೆದೊಳ್ತು (ನಾ). ನಿರಂತರವಾಗಿ ಸೇವೆಮಾಡುವವನು; ಪೂರ್ಣವಾಗಿ 
ಎಲ್ಲ ರೀತಿಯಿಂದಲೂ ಸೇವೆ ಮಾಡುವವನು. 

ಸಲೆದೊಳ್ತಿರ್‌ (ಬಹುವ) : ನಾವೆಲ್ಲರುಂ ನೆಲೆದೊಳ್ತಿರ್‌ ಬಳಿದೊಳ್ತಿರ್‌ ಸಲೆದೊಳ್ತಿರ್‌ 

ನಿಮಗೆ (೧೮5. ೧೦-೯೫). [ಸಲೆ 3- ತೊಳ್ತು (ಆ ತೊಟ್ತು)) 

ಸಲಯಡಿ, ಸಲೆಅಡಿ (ನಾ). ಒಂದು ಆಡಿ ಉದ್ದ ಮತ್ತು ಒಂದು ಅಡಿ 
ಅಗಲವಿರುವ ಕ್ಷೇತ್ರ; ಚದರಡಿ: (6). ಸಲೆಅಡಿ : ಸಿರೂರಿನ ಸರೋವರದ. 
ವರೆಗೂ ೧೧೯೨ ಸಲೆಅಡಿಗಳನ್ನು ಸೆಕೆಂಡಿಗೆ ಸಾಗಿಸುವ ನಾಲೆಯ ಅಗಲ ೧೩ ಅಡಿ 
(ಶಿಲ್ಪನಾ. ೨೪೬); ನಾವು ಏರ್ಪಾಡು ಮಾಡಿರುವಂತೆ ಕಟ್ಟಿದರೆ ಸಲೆಅಡಿ ಒಂದಕ್ಕೆ ೫೦ 


ಸೆಂಟು ಖರ್ಚಾಗುತ್ತೆ (ಯೋಧಪು. ೨೮). ಸಲೆ, * ಅಡಿ) 


೮೪೦೯ 


45 


ಸಲೆ 


೧ 
ಸಲೆವುಗೆ (ನಾ). ಒಂದು ಸ್ಥಳದ ಹೆಸರು: ಬಸನ್ಹಕುಮರಯೆಡೆವೊಟಲನಾಡ 
ಸಲೆವುಗೆಯ ಕೊಟ್ಟ ಶಾಸನಮ ಪಡೆದು ಶನ್ನಪನ ಮಗ ದೇವೆಆೆಯಗೆ ನಷ್ಟಪ್ಪಗೊಣ್ಣು 
ಕೊಟ್ಟನ್‌ (ಎಕ. ೪1, ಸೊರಬ. ೫೭-೨೮; 692). [?) 
ಸಲ್ಲತಿ (ನಾ). ಸಲ್ಲುವ ಗತಿ; ಸೇರುವ ನೆಲೆ: ಪೊನ್ನಾನ್ಕೊಳ್ಳೆನೆನ್ಹೋನುಂ 
ಕೊಳ್ಗೆನ್ನೊಡೆ ಕೋಳ್ವೋನುಂ ವಾರಣಸಿಯ ಸಾಸಿರಕವಿಲೆಯುಂ ಸಾನಿರ್ವ್ವರ್ಪ್ಪಾರ್ವ್ವ(ರು) 
ಮನ್ಕೊನ್ನೋನ್‌ ಸಲ್ಲತಿಗೆ ಸಲ್ಫೋನಕ್ಕೆ (ಮೈಲರಿ. ೧೯೩೩, ೫೯-೫; ಸು. 6ನೆಯ ಶತ). 
(ಸಲ್‌ + ಗತಿ] 
ಸಲ್ಲೆ, ಸಲಿಗೆ, ಸಲುಗೆ (ನಾ). ೧. ನಿಕಟಸಂಪರ್ಕದಿಂದ ಉಂಟಾಗುವ 
ಅತಿ ಪರಿಚಯ; ಸದರ; ಹೊಕ್ಕುಬಳಕೆ : ಸೋಮದತ್ತೆಯೆಂಬೊಳ್‌ 
ತನ್ನೊಂದು ಸಲ್ಲೆ(ಪಾಠಕಾಂ. ಲುಗೆ]ಯಿಂದಮಟಲಿಂದಂ ವಾಯುಭೂತಿಯನಿಂತೆಂದಳ್‌ 
(ವಡ್ಡಾರಾ. ೮-೮); ಕನಲೈಯಂ ಕೊನರಲೀಯದೆ ಸಲ್ಲೆಯಂ ಸೊಪ್ಪಾಗಲೀಯದೆ 
(ಲೀಲಾವ. ೧೪-೯೭ ವ); ಊಲ್‌ಗಕ್ಕೆ ನಡೆವಾತಂ ಸಲ್ಲೆಯಂ ಪೇಟಿಂ (ಸೂಕ್ತಿಸು. ೪-೩೬೯). 
೨. ಸ್ನೇಹ; ಗೆಳೆತನ: ಸಲ್ಲೆಯೊಳಲ್ಲಿಯ ಕೋಡುಂಗಲ್ಲಳೆ ಖೇಚರತೆವಡೆದು 
ಪಾಣುವ ತೆಅದಿಂ ಮಲ್ಲಾಳಿಯಲೆಯೆ ಬಿಳಿಯ ಮುಗಿಲ್ಲಳ್‌ ಪಾಜುವುವು 
ಖಚರಗಿರಿವನತಟದೊಳ್‌ (ಅರ್ಥನೇ. ೨-೭೩). ೩. ಪ್ರೀತಿ; ಮೆಚ್ಚುಗೆ: 
ಸ್ಮರಚಕ್ರೇಶನ ಸಲ್ಲೆಯ ಮದವತ್ತ್ಪ್ವಾಯಿತೆಯೆಯ್ದಿದಳು (ಜಯಾ. ೫-೫೧);ಕಟ್ಟಕಡೆಯೊಳ್‌ 
ಸಲ್ಲೆಯ ಸುರಭಿ ರಾಯನ ಭಕ್ತಿಗೊಲ್ಲು . . . ಪರಸಿ (ರಾಮಾಶ್ವ. ೧೦೭-೨೭). 
೪. ನಡವಳಿಕೆ; ವರ್ತನೆ: ತನ್ನ ತಮ್ಮನ ಸೈರಣೆಯ ಸಲ್ಲೆಯಂ ಜವಲೆಯೊಲವಿನ 
ಗುಣಂಗಳಂ ನೆನೆನೆನೆದು (ವರ್ಧಪು. ೯-೬೬ ವ). ಸಲಿಗ್ಗೆ : ೧. ಬಲ್ಲಿದನಾದನು 
ಬಾದುರ ನಮಗಿನ್ನಿಲ್ಲ ಸಲಿಗೆ ರಾಯನೊಳು (ಕುರಾಸಾಂ. ೧೮-೧೦೩); ದೇವಯಾನೆಯು 
ಆ ಬಾಲಕರಿಗೆ ಅರಸನಲ್ಲಿರುವ ಸಲಿಗೆಯನ್ನು ಕಂಡು ಅವರು ಆತನ ಮಕ್ಕಳೇ ಎಂದು 
ನಿಶ್ಲೈಸಿದಳು (ಕೃವಾಆ. ೧೩೦); ಸಲಿಗೆ ಕೊಟ್ಟ ನಾಯಿ ಸಟ್ಟುಗ ನೆಕ್ಕಿತು (ಗಾದೆ). 
ಪಿ. ಅವನು ದೇವರೊಡನೆ ಸಲಿಗೆ ಸಲ್ಲಾಪಗಳನ್ನೂ ಆಡುವನು (ಕನ್ನಜಾ. ೫). 
೩, ಸಲಿ[ಪಾತಾಂ. ಲು)ಗೆಯಿಂ ಪಾರ್ಶೇಶ್ವರಂ ಬಂದಂ' (ಪಾರ್ಶ್ವಪು. ೧೬-೧೬೬); 
ವಠಾರದ ಎಲ್ಲ ಮಕ್ಕಳಿಗೂ ರಾಯರ ಮೇಲೆ ಅಪಾರ ಸಲಿಗೆ (ಕಂಬಹು. ೧೨೧). 
೪. ಹರನ ಸಾಹಸಕ್ಕಂಜದೆ ಪಲವಗಲು ಮುಪ್ಪುರ ಪಡಿಬರಿಸಿ ಪೋರಿದುದು 
ಪುರದೊಳಗಿರ್ಪ ಪುಣ್ಕಾಂಗನೆಯರ ಸಚ್ಚರಿತದ ಸಲಿಗೆಯಿಂದೈಸೆ (ಹದಿಬ. ೨-೪೮). 
೫. ಅತಿಸ್ನೇಹದಿಂದುಂಟಾಗುವ ಧಾರ್ಷ್ಮೃ,- ದಿಟ್ಟತನ: ಖುಲ್ಲನಾಗಿಂತ 
ನವಸರವಾದಲ್ಲಿ ಗುಡಿಯೊಳು ಹೊಗುವ ಸಲಿಗೆಯದೆಲ್ಲಿಯದು (ಒಸಪು. ೪೩-೪೦); 
ಅಂಜನಾಸುತ ತನ್ನ ಸಲಿ[ಪಾಠಾ. ಲು]ಗೆಯ ಮಾತ ಸಲಿಸುವೊಡೆ ಅಂಜದೆಂಬೆನು 
(ಕುವ್ಮಾಳ. ೧೦-೩೧). ೬. ಯೋಗ್ಯತೆ; ಅರ್ಹತೆ: ಅವರವರ ಸಲಿಗೆ 
ಸಾಮಾಪ್ಯವನಟ್‌ತವರವರ ತಾರತಮ್ಮವನಲ್‌ದುತ್ಸವದಿಂ ಬೀಳ್ಕೊಟ್ಟಂ ದಿವಿಜಾದಿಗಳಂ 
ಬಳಿಕ್ಕೆ ಗುರುವಿಶ್ವೇಶಂ (ವೀರಎ. ೯-೮೬). ೬. ಬೇಡಿಕೆ; ಕೋರಿಕೆ; ಅಪೇಕ್ಷೆ : 
ಛಲವನಿಳಿಯದ ಭಾಷೆ ಭಕ್ತರ ಸಲಿಗೆಯಂ ಸಲಿಸುವುದು ಭಾಷೆ . . . ಭಕ್ತರುಗಳಿಗೆ 
ಗೆಲವಂ ಕೊಟ್ಟು ತಾ ಶರಣೆಂಬುದದು ಭಾಷೆ (ಬಸಪು. ೬-೩); ಸಲಿಗೆಯೊಂದನು 
ಸಲಿಸಬೇಕೆಂದಲಘು ಭುಜಬಲ ಭೀಮಸೇನೆಂಗೊಲಿದು ವರವನು ಕೊಟ್ಟಿರಿ 
(ಕೋಗಯ. ೧೮-೩೩). ಸಲುಗೆ : ೧. ಸೇವಕಂ ಮೊದಲೊಳರಸಂಗಂ ತದನಂತರಂ 
ಪ್ರಧಾನರ್ಗಂ ಅರಸಿನ ಮಿತ್ರರ್ಗಂ ಸಲುಗೆಯನುಳ್ಳವರ್ಗಂ ಧೂರ್ತಜನಕ್ಕಂ 
ಭೀತನಾಗಿರಲ್ವೇಟ್ಕುಂ (ಪಂಚತಂ. ೫೨-೧೭); ಸುರೇಂದ್ರನ ಸೆಅಗು ಸೋಂಕುವ 
ಸಲುಗೆಯುಂಟೇ ಮರ್ತ್ನೃಜಾತಿಯಲಿ (ಕುವ್ಮಾಳ. ೧೧-೧೭); ನನಗೆ ಇವನ 
ಪರಿಚಯವಿದ್ದಿತಾದ್ದರಿಂದ ಸಲುಗೆಯೊಂದಿಗೆ ಮಾತುಕತೆ ಆರಂಭವಾಯಿತು 
(ಹಸುಹೊ. ೨೨೫). ೨. ಗಾಡಿಕಾತಿಯರಾಗಿ ವಿಟಲಕ್ಷಣಂ ಮನದ ಪಾಡಲ್‌ಯ 
ಲೆಂದೆವದಲ್‌ಂ ಸಲುಗೆ ಶಂಕಿಸದೆ ನೀಡಿದೊಡೆ ಕೀರ್ತಿ (ಹಚಕಾ. ೭-೧೨); ಕುಬೇರಪ್ರಿಯನಾ 
ಪ್ರಭುಶಕ್ತಿಯುಮನರಸನೊಳಾದ ಸಲುಗೆಯುಮಂ ಕಂಡು ಮತ್ಸರಂ ಪುಟ್ಟಿ 
(ಪುಣ್ಮಾಪ್ರ. ೭-೮ ವ); ಪರರ ಒಳಗುಹೂಅಗನಜಅಕಿದೊಯ್ಯ್ಕನೆ ಕೆಲಬರು 
ಸಲುಗೆವುಳ್ಳವರು ನುಡಿವರು (ಭರಚ. ೧-೬೨). ೩. ಸಲುಗೆಗೆ ಸಾಮ್ಯಕ್ಕೆಕ್ಕೆಗೆ 


ಸಲ್ಲೆದೋಜು 


ಪಲರಕ್ಕೆಮ ಸತಿಯರ್‌ (ಎಕ. ೪1, ನಗರ. ೪೭-೮೩: 1062); ಆ ಜಂಗಮವೆ ದಿಟಕ್ಕೆನ್ನ 
ಮನೆಗೆ ಬಂದಡೆ ಕೂಡಲಸಂಗಮದೇವರಲ್ಲಿ ಸಲುಗೆಯ ವರವ ಹಡೆವೆನು ಕಾಣಾ 
(ಶೂನ್ಮಸಂ. ೮೨-೩೨); ಎನ್ನ ದೇಹದಲಿ ಒಲಿದು ನೀನಿರೆ ನಿನ್ನ ಸಲುಗೆಯ ಬಲುಮೆಯಲಿ 
ಬರಸೆಳೆವೆ ಮುಕುತಿಯ ಲಲನೆಯನು (ಪರಿಸಾ. ೫೯). ೪. ಗಳಹದಿರು ರಾಧೇಯ 
ನಿನ್ನಯ ಕುಲವ ನೋಡದೆ ಮೇರೆದಪ್ಪುವ ಸಲುಗೆಯಿದಲೇ (ಕುವ್ಕಾಭೀ. ೧-೩೯). 
೫. ಸಲುಗೆಯೊಳಂದೆನೈಸೆ ಬಜ್‌ದಿಲ್ಲದುದೆಲ್ಲಮನುಂಟುಮಾಡಿ ನೀಂ ಸುಲಭತೆಯಿಂ 
ತೊದಲ್ಲುಡಿಯನಾಲಿಸುವಲ್ಲಿ ವಿನೋದಶೀಲನೆಂದಲಸದೆ (ಶತಕ. ೧೬೪-೩೨). 
೬. ಅವರವರ ಸ್ವಸ್ಥಾನಂಗಳ ಸಲುಗೆಯನಟ್‌ದು ಬಿಡುತ್ತಿದ್ದೆ ಕೂಡಲಸಂಗಮ 
ದೇವರಲ್ಲಿ ಬಸವಣ್ಣನ ಕಾಲ ವೇಳೆಯನಟ್‌ದು (ಸರ್ವವ. ೮೧-೪೫೩). ೭. ಸಲಿಸಿದವನೋ 
ಮುನ್ನ ನೀನೆನ್ನವರ ಸಲು[ಪಾಕಾಂ. ಲಿ1ಗೆಗಳ (ಬಸಪು. ೪೦-೪೦); ಕೊಂದನಿಬ್ಬರ 
ಸೌಬಲರ ನೃಪನಂದನರ ಗಾಂಧಾರರೊಂದೆರಡೆಂದು ಸಲುಗೆಗೆ ಸಲಿಸಿ ಬಂದೈನೂಲ 
ಬಜ್‌ಿಕೈದು (ಕುವ್ಕಾದ್ರೋ. ೩-೭೮). ೮. ಚಲನೆ; ಗತಿ: ಕಲಿಯ ರಾಜ್ಕದಲೊಂದು 
ಪಾದದ ಸಲುಗೆ ಧರ್ಮಕ್ಕಹುದು (ಕುವ್ಮಾಅ. ೧೪-೩೮). 
ಸಲುಗೆಗಳ ಸಾವಂತ - ಅತಿಯಾದ ಹೊಕ್ಕುಬಳಕೆಯ ವ್ಯಕ್ತಿ; ಅತಿಶಯ 
ವಾದ ಸಲಿಗೆಯ ಮನುಷ್ಯ; ""ನಾರದಯಪಿ'' (ಪ್ರಭಣ್ಣ : ಸಮಯಾ 
ಸಮಯ ನಟ್ಟಿರುಳು ಹಗಲೆಂಬ ನೇಮವಿಲ್ಲದೆ ಭವನ ಕಟ್ಟಿದಿರೊಳ್ಳೆತಂದು 
ನಿಂದನಪ್ರತಿಮಮುನಿ ಸಲು[ಪಾಕಾಂ. ಲಿ1ಗೆಗಳ ಸಾವಂತನು (ಸೋಮಚ. ೧-೩೪). 
[ಸಲ್‌ + -ಗೆ./ ತಮಿ. ಚಲಿಕ್ಕೆ; ತುಳು. ಸಲಿಗೆ./ ಮರಾ. ಸಲಗೀ। 
ಸಲ್ಫೆದೋಖು (ಕ್ರಿ). ಪ್ರೀತಿಯನ್ನು ತೋರಿಸು ; ವಿಶ್ವಾಸವನ್ನು ಪ್ರಕಟಿಸು: 
ಈಕೆಯುಮೆನಗೆರಡಲ್‌ಯದ ನಲ್ಲಮನಂದೋಜುವುದು ಸಲ್ಲೆದೋಜುವುದುಮಾವುದು 
ದೋಸ (ಪಂಪಭಾ. ೫-೧೭ ವ). (ಸಲ್ಲೆ 1 ತೋಜು] 
ಸಲ್ಲೆನುಡಿ (ಕ್ರಿ). ಸದರದಿಂದ ಮಾತನ್ನಾಡು; ಸಲಿಗೆಯಿಂದ ಹೇಳು: ಸಲ್ಲೆ 
(ಪಾಕಾಂ. ಲೈ]ನುಡಿಯಲ್ವೇಟ್ಲಿತ್ತಿದಂ ವಿಶ್ವಲೋಕದಯಾವಲ್ಲಭ ಕೇಳ್ದು ಮನ್ನಿಸು 
ಮದೀಯಸ್ಪಾಂತಿಕೋದಂತಮಂ (ಅನಂಪು. ೬-೩೨). [ಸಲ್ಲೆ ಣ್ಯ ನುಡಿ 
ಸಲ್ಲೆವಂತ , ಸಲಿಗೆವಂತ , ಸಲುಗೆವಂತ (ನಾ). ಹೊಕ್ಕುಬಳಕೆಯ ವ್ಯಕ್ತಿ; 
ಸಲಿಗೆಯುಳ್ಳವನು : ತಂದೆತಾಯಿಗಳರಸಿಗತಿಸಲ್ಲೆ[ಪಾಠಾಂ. ಲಿಗೆ]ವಂತರೆಂಬೊಂದು 
ದಲ್ಲಾಳಿತನದಿಂ . . . ಎಮ್ಮ ತಲೆಗೆ ಹಅಲೆಯ ತರ್ಪುದುಚಿತವೇ (ಸಮ್ಮಕೌ. ೧೦-೩). 
ಸಲಿಗೆವಂತ : ಲಿಂಗಾರ್ಚನೆಯ ಮಾಡುವ ಮಹಿಮರೆಲ್ಲರೂ ಸಲಿಗೆವಂತರಾಗಿ 
ಒಳಗೆ ಐದಾರೆ ಏಕಾಂತಸಂಬಂಧರು ಹೋಗಿ (ಬಸಮ ೯೩೩); ಬಹುಜನರುಗಳಿಲ್ಲಾ 
ಓಲಗವಿಲ್ಲ ಹೋಗಿ ಸಲಿಗೆವಂತರೆಲ್ಲಿಲ್ಲಿ ನಿಲ್ಲಿ (ಸರ್ವವ. 6೧-೪೫೩). ಸಲುಗೆವಂತ : 
ಹೊಗುವಡನಿಲಜ ಸಲುಗೆವಂತನು ಮಗನೆ ಸೇರುವುದವನ ಹೊಗಳಿದು 
(ಕೌಶಿರಾ. ೧೪-೪೦); ನಿನಗೆಯರ್ಹದ್ದಾಸ ಕಡುಸಲುಗೆವಂತನದಲೌ್‌ಂದವಳನಿಂತು 
ಮೊಗಗೆಡಿಸುವುದು ಮತವಲ್ಲ (ಸಮ್ಮಕೌ. ೧೨-೧೨). ([ಸಲ್ಲೆ * -ವಂತ) 
ಸಲ್ಲೆವಡೆ , ಸಲುಗೆವಡೆ (ಕ್ರಿ). ೧. ಸಲಿಗೆಯನ್ನು ಹೊಂದು; ಸದರವನ್ನು 
ಪಡೆ: ಕರ್ಪೂರ . . . ಕ್ನೋಭಮೆಂಬಿವಆೌಂ ಭೂಭುಜನೊಪ್ಪಿದಂ ಮೆಜೆವ 
ಪೌರಶ್ರೀಯನಿಂತೆಂದು ಬಿನ್ನವಿಸಲ್‌ ಚಂದ್ರಿಕೆ ಬಂದು ಸಲ್ಲೆವಡೆದೊಲ್ಲಾಲಿಂಗನಂ 
ಗೈದವೊಲ್‌ (ಅನಂಪು. ೩-೯೦). ಸಲುಗೆವಡೆ : ೨. ದಯೆಯಿಂದ ಕೂಡು; 
ಕರುಣೆಯನ್ನು ಹೊಂದು: ಇಳಿದುದವನಿಯ ಭಾರವು . . . ದೇವರು 
ಸಲುಗೆವಡೆದಿಚ್ಛಾಕೃತಿಯಲವತರಿಸಿದುದಲ್‌ಂದ (ನಿಭಾಗ. ೧೦-೩-೨೪). (ಸಲ್ಲೆ 4 ಪಡೆ] 
ಸಲ್ಲೆವೆರಸ್ಕು (ಕ್ರಿ). ಸಲಿಗೆಯಿಂದ ಕೂಡಿರು; ಸ್ನೇಹದಿಂದ ಕೂಡಿರು: 
ಸಲ್ಲೆವೆರಸಿದ ತನ್ನ ನಣ್ಣಿನೊಟ್ಟಜೆಯಂ ತೋಟ್‌ ವಜ್ರದಂತಚಕ್ರವರ್ತಿ ವಜ್ರಬಾಹು 
ಮಹೀಪತಿಯಂ ಕರೆದು (ಅದಿವು ೪-೫೨ ವ). 
[ಸಲ್ಲೆ 4 ಬೆರಸು (ಆ ಬೆರೆಯಿಸು)] 
ಸಲ್ಲೆವೆರಸ್ಕು (ಅ). ಸಲಿಗೆಯಿಂದ ಕೂಡಿ; ಸ್ನೇಹದೊಡನೆ : ವನಯದಿನಮೂ 
ಭುವನೈಕನಾಥನಂ ಸಲ್ಲಿ [ಪಾಠಾಂ. ಲುಗೆ]ವೆರಸು ಬೇಡುತ್ತಿರೆ (ಆದಿಷು. ೯-೧೦೬). 
[ಸಲ್ಲೆ 4- ಬೆರಸ್ಸು। 


೮೪೧೦ 


10 


15 


20 


25 


45 


ಸಲ್ಲಾಪ 


ಸಲ್ಮೆ (ನಾ). ಸಂದಾಯ; ಸಲ್ಲುವುದು; ಸಲ್ಲಿಕೆ: ಜೊನ್ನದ ಸೊದೆಯನು 
ಕರೆಯಲಿ ಪೆರೆಯು ಇಂದು ಮಹೇಂದ್ರಂಗಪ್ಪ ನಲ್ಮೆಗೆ ಜಗಮೆ ನಗಲಿ ನನಗಪ್ಪ ಸಲ್ಮೆಗೆ! 
(ಅಹಲೈೆ. ೩೯-೨೩). [ಸಲ್‌ + -ಮೆ) 

ಸಲ್ಲ "ಸಲ್‌' ಪರಾ. 

ಸಲ್ಲಕಿ (ನಾ). ಒಂದು ಬಗೆಯ ಮರ; ತದಕು; ಆನೆಬೇಲ: ಸೈನ್ಮದಂತಿ 
ಕರೋಚ್ಚಾಟಿತ ಸಲ್ಲಕೀಕಿಸಲಯಂ (ಆದಿಷು. ೧೩-೫೫); ತವೆ ಮುಂ ತಿಂದು 
ನಿದಾಘಸಲ್ಲಕಿಯಂ . . . ಗರ್ಜಿಸಿದತ್ತೆಗಲ್ಲಿನಿಯರಂ ಕಾರೆಂಬ ಮಾರದ್ವಿಪಂ 

(ಸಂ. ಸಲ್ಲಕಿ , ಸಲ್ಲಕೀ] 

ಸಲ್ಲಕ್ಷಣ (ನಾ). ಒಳ್ಳೆಯ ಲಕ್ಷಣ: ಸಲ್ಲಕ್ಷಣಗುಣನಿಧಿಗಳ್‌ ಪಲ್ಲಣಂಗಟ್ಟಿ 
ಬಂದಿರ್ದುವು (ಪುಷ್ಪಪು. ೫-೧೦). ; [ಸಂ.) 

ಸಲ್ಲಗಳೆ "ಸಲ್‌' ಪರಾ. 

ಸಲ್ಲಗೆ "ಸೊಲ್ಲಗೈ' ನೋ. 

ಸಲ್ಲಗೆಡ್ಡೆ (ನಾ). ಒಂದು ಬಗೆಯ ಸಸ್ಮ ಮತ್ತು ಅದರ ಗಡ್ಡೆ: 
(ಮೈಔಗಿ ೧೦-೧೬೭). [ಆ ಸಲ್ಲೈ? + ಗೆಡ್ಡೆ (ಆ ಗಡ್ಡೆ)) 

ಸಲ್ಲಣೆ (ನಾ). (7) : ಕಾಂಚನಾಔನಾಂಶಬರನೆಂದ ಸರ್ವಮೋಹಿನಿಮಾರ ಪಂಜೆ 
ಸಲ್ಲಣೆಗಳ ಪ್ರಯೋಗಮಂ ಗೈದೊಡೆ (ನವಮೋ ೪-೧೬).  [] 

ಸಲ್ಲಪನ (ನಾ). ೧. ಸರಸವಾದ ಮಾತುಕತೆ; ಸಲ್ಲಾಪ: "ಸಲ್ಲಪಿಸು' ಪರಾ. 
೨. (7) : ಚಿತ್ತದಿಂದಾದ ವಿಷಯವನು ಸಲ್ಲಪನನೇ ಕೂಡಿತಂದು ನಿಜತೇಜಸ್ಸಹಸ್ರ 
ಪದಿಯೇ ಬ್ರಹ್ಮಾಗ್ನಿಯಲ್ಲಿಕ್ಕುವುದು (ವೀಶೈಪು. ೫-೧೮-೧೯). [ಆ ಸಂ. ಸಂಲಪನ) 

ಸಲ್ಲಪಿಸು (ಕ್ರಿ). ಸರಸವಾಗಿ ಮಾತುಕತೆಯಾಡು; ಸರಸಸಂಭಾಷಣೆ ನಡೆಸು: 
ನೀವೆಲ್ಲ ಮೆಲ್ಲುತ್ತ ಸಲ್ಲಪಿಸುವಿರಾದರೆ ನಮಗದೇ ನೆಮ್ಮದಿ (ಸವತಿ. ೨೯೦). 

(ಸಲ್ಲಪನ 1 -ಇಸ್ಬು) 

ಸಲ್ಲಲಿತ (ಗು). ೧. ಚೆಲುವಾದ; ಸುಂದರವಾದ: ಎಲ್ಲಿತ್ತೊ ಗೀತವಾದ್ಮ 
ಸಲ್ಲಲಿತವಧೂಜನಪ್ರವೃತ್ತಂ ನೃತ್ತಂ (ಗದಾಯು. ೫-೪೩). ೨. ಹಿತವಾದ; ಇಂಪಾದ: 
ಕುಸುಮಗಂಧಿ ಸಲ್ಲಲಿತಕೋಕಿಲಾಲಾಪೆ (ಜೈಮಿಭಾ. ೧೮-೨೪). ೩. ಶ್ರೇಷ್ಠವಾದ; 
ಒಳ್ಳೆಯ : ಪದವಿಡುವೆಡೆಯೊಳ್‌ ಪಲ್ಲವದೊಳ್‌ ಪದದೊಳುಭಯಗಣ ಸಮನಾಗಲ್‌ 
ಸಲ್ಲಲಿತಕೀರ್ತಿಯಾದಪುದು (ಛಂದೋಂಬು. ೧-೪೬ ಅಡಿಪದ್ಕ); ಬಸವಂ ಸಲ್ಲಲಿತ 
ಕಾಮಿತಫಲಂಗಳನಿತ್ತು (ಬಸಪು. ೯-೧೯). (ನಾ). ೪. ಅಂದ; ಚೆಲುವು: 
ಶಿವತತ್ವಾದಿಗುಣನಿಚಯಸಲ್ಲಲಿತವಾದವಯವಂಗಳವಿಲ್ಲದಿರವಂ ಮಾಡಿ 
(ಬಸಪು. ೩೯-೧೩); ತಲ್ಲಕ್ಷಣಂಗಳಿಂ ಸಲ್ಲಲಿತಮಾದ ಹಯಮಿಲ್ಲಿ ವಿಧಿವಶದಿಂದಮಿಲ್ಲದಿ 
ರ್ದೊಡೆ ಧರಾವಲ್ಲಭನ ರಂಜಿಸುವ ಮೆಲ್ಲಡಿಗಳಂ ಕಾಣಬಲ್ಲೆನೆ (ಚೈಮಿಭಾ. ೪-೫). 

[ಇ ಸಂ. ಸಂಲಲಿತ)] 

ಸಲ್ಲಲಿತಾಂಗ (ನಾ). ಚೆಲುವಾದ ಅವಯವ; ಸುಂದರವಾದ ಅಂಗ: 
ಮಲ್ಲಿಗೆಯಂ ನಗೆಯಿಂ . . . ತೋರ್ಪರ್‌ ಸಲ್ಲಲಿತಾಂಗದ ಲತಾಂಗಿಯರ್‌ 
ಮಾನಿನಿಯರ್‌ (ಜಗಎ. ೨-೨೮). [ಸಲ್ಲಲಿತ 1 ಅಂಗೃ] 

ಸಲ್ಲಲಿತಾಂಗಿ (ನಾ). ಚೆಲುವಾದ ಅಂಗಗಳನ್ನುಳ್ಳವಳು; ಸುಂದರಿ: 
ಸಲ್ಲಲಿತಾಂಗಿಯ . . . ತಳ್ಳಿಲ್ಲದೆ ನೋಟ್ಪೊಡೆ ಚೋದ್ಕಂ ಚೆಲ್ವ್ಪಂ ಬೀಜುವ 
ಮೊಲಿರ್ದುವವಯವವನಿತುಂ (ಧರ್ಮಾಮೃ. ೧೩-೧೧೨); ಸಲ್ಲಲಿತಾಂಗಿ ಭೂಷಣಮಣಿ 
ದ್ಯುತಿಯಿಂ . . . ನಡೆತಂದಳ್‌ (ಜಗಎ ೧೦-೮೩). ([ಸಲ್ಲಲಿತಾಂಗ * - ಇ] 

ಸಲ್ಲವಿಡು "ಸಲ್‌' ಪರಾ. 

ಸಲ್ಲಾ "ಸಲಹೆ' ನೋ. 

ಸಲ್ಲಾಗಾರ "ಸಲಹೆಗಾರ' ನೋ. 

ಸಲ್ಲಾಪ (ನಾ). ಪರಸ್ಪರ ಸರಸವಾಗಿ ಆಡುವ ಮಾತುಕತೆ; ಸರಸಸಂಭಾಷಣೆ: 

|. "ಪರಸ್ಪರಾಲಾಪಮಕ್ಕುಮದು ಸಲ್ಲಾಪಂ'' (ವಸ್ತುಕೋ. ೭೯-೨೯); ಶಶಿವದನೆಯೊರೆವುತ್ತಿಪ್ಪ 

ಸಲ್ಲಾಪಂಗಳಾತಂಗೆ ಉರಿಯೊಳಾಜ್ಕವನೆಚೆದೊಡಂತುಬ್ಬರಿಸಿ (ಬಸಪು. ೪೫-೧); 

ಹೆಂಡತಿಯೊಡನೆ ಸರಸವಿಲ್ಲ; ಸಲ್ಲಾಪವಿಲ್ಲ (ಬೆಟ್ಟಹೊ. ೧೦೩). [ಆ ಸಂ. ಸಂಲಾಪ] 


(ಜಗವಿ. ೪-೨೨). 


ಸಲ್ಲಾಪಿಸು 


ಸಲ್ಲಾಪಿಸು (ಕ್ರಿ). ಸ್ನೇಹದಿಂದ ಮಾತುಕತೆಯಾಡು ,- ಸಂಭಾಷಿಸು: 
ಮಾಚಿಕಬ್ಬೆ . . . ಒಂದುದಿನ ಮಗಳೊಡನೆ ಸಂತೋಷದಿಂದ ಸಲ್ಲಾಪಿಸುತ್ತ 
`ನೀನ್ಕಾರನ್ನು ಮದುವೆಯಾಗಲಿಚ್ಛಿಸುವೆ ? ' ಎಂದು ಕೇಳಿದರು (ಶಾಂತಲಾ. ೧೧). 

[ಸಲ್ಲಾಪ 3- -ಇಸ್ಬು] 

ಸಲ್ಲಾಮ್‌ "ಸಲಾಮು' ನೋ. 

ಸಲ್ಲಾಮು "ಸಲಾಮು' ನೋ. 

ಸಲ್ಲಾಮುಗೈ (ಕ್ರಿ). ನಮಸ್ಕರಿಸು; ಸಲಾಮುಮಾಡು: ಸುರತಾಳನೋಲಗ 
ಶಾಲೆಗೈತಂದರು ದೊರೆಗಳು ಸಲ್ಲಾಮುಗೈದು (ಕನಾಣ. ೨೨೮). 

[ಸಲ್ಲಾಮು (ಆ ಸಲಾಮು) * ಕ್ಕ (ಆ ಕೆಯ್‌,)) 

ಸಲ್ಲಿಕೆ "ಸಲಿಕೆ ನೋ. 

ಸಲ್ಲಿಕೆಚೀಟಿ (ನಾ). ಪಾವತಿಪತ್ರ; ರಶೀದಿ : ಅವರಿಗೆ ಹಣವನ್ನು ಕೊಟ್ಟು 
ಸಲ್ಲಿಕೆಚೀಟೆಯನ್ನು ತೆಗೆದುಕೊ (ರೂಢಿ). [ಸಲ್ಲಿಕೆ (ಆ ಸಲಿಕೆ) 3 ಚೀಟ್ಮಿ (ಇ ಚೀಟ್ಮು)] 

ಸಲ್ಲಿಡು "ಸಲ್‌' ಪರಾ. 

ಸಲ್ಲಿಸು "ಸಲಿಸು' ನೋ. 

ಸಲ್ಲೀಲೆ (ನಾ). ೧. ಸರಸ; ವಿನೋದ : ಅಲ್ಲಿ ಮುನ್ನವೆ ಪುಗದೆ ಎಲ್ಲ 
ಭೋಗಂಗಳಂ ಸಲ್ಲೀಲೆಯಿಂ ತೀರ್ಚಿ ಸುಖದ ಸಂದಣಿಗಳಂ ಬಳಿಕ ಬಂದಲ್ಲಿ ಪುಗೆ 
(ನಂಬರ. ೧-೮೪); ಪ್ರೌಢವತಿ ಸಲ್ಲೀಲೆಯಿಂ ಗುರುಭಕ್ತಿಯಾಂಡಾರಿಯನಹಗೆ ನೋಡಿ 
(ಬಾಪು. ೪೦-೮೭೩). ೨. ಸಂತೋಷ ; ಹಿಗ್ಗು; ಆನಂದ : ಶಿಶುವಿರೆ ನೋಡಿ 
ಕೊಂಡು ಸಲ್ಲೀಲೆಯಿಂದಾ ಖಳಂಗೀವೆನೆನುತಗಜೆಯಂ ಕೂಡಿ ನಡೆಶರುತಿರ್ದನು 
(ಚೆಬಪು. ೪೭-೨); ಇಳಾಧಿನಾಯಕಂ . . . ಮೃಗೇಂದ್ರವಿಷ್ಟರೋಪವಿಷ್ಟನಾಗಿ 
ಸಲ್ಲೀಲೆಯಿಂ ಮೆಲ್ಲನೆ ಕುಳ್ಳಿರ್ದು (ರಾಜಶೇ. ೧೨-೪೧ ವ). ೩. ಸೊಗಸು; ಚೆಲುವು : 
ನಲ್ಲಂಬಿಂದಿಸೆ ಪುಷ್ಪಬಾಣನೆರ್ದೆಯಂ ಬೆಂಬಿಟ್ಟು ಬೆಳ್ಳಾಗಿ ಶಕ್ಕೆಲ್ಲಂ ಕೆಟ್ಟೆರ್ದೆಗೆಟ್ಟು 
ಜಂಗಮಲತಾಸಲ್ಲೀಲೆಯರ್‌ ಬಾಲೆಯರ್‌ ಚೆಲ್ಲಂ ಬೇಂಟದ ತೋಟಿಯೊಳ್‌ ತೊಡರೆ 
(ಕಾವ್ಮಸಾ. ೫೫೧ ಶೂದ್ರಕ). [ಆ ಸಂ. ಸೆಂಲೀಲಾ] 

ಸಲ್ಲು "ಸಲ್‌' ನೋ. 

ಸಲ್ಲುವಳಿ "ಸಲ್ಪಳಿ' ನೋ. 

ಸಲ್ಲಿ "ಶಲ್ಮ' ನೋ. 

ಸಲ್ಲೆ "ಸರ್ಲೆ' ನೋ. 

ಸಲ್ಲೆ "ಸಲಹೆ' ನೋ. 

ಸಲ್ಲೆಯ "ಸೆಲ್ಲೆಹ' ನೋ. 

ಸಲ್ಲೆವಿಕ್ಕು (ಕ್ರಿ). (ಯುದ್ಧಕ್ಕೆ ಹೊರಡುವ ಸೂಚನೆಯಾಗಿ) ವಸ್ತ್ರವನ್ನು ಬೀಸಿ 
ಬೀಳ್ಕೊಡು : ಸಲ್ಲೆವಿಕ್ಕಿ ಬಿರುದಿನ ಭಟರೈನೂರ್ವರ ಬೀಳ್ಕೊಟ್ಟ ತ್ವರಿಶದೊಳಾ 
ನಾಗತನಯ (ನಾಗಳು. ೧೮-೯೬). [ಸಲ್ಲೆ (4 ಶಲ್ಮ) 3 ಇಕ್ಕು) 

ಸಲ್ಲೆಹ "ಸೆಲ್ಲೆಹ' ನೋ. 

ಸಲ್ಲೇಖ (ನಾ). [ಜೈನ] ಸಾಯುವವರೆಗೆ ಉಪವಾಸವನ್ನು ಕೈಗೊಳ್ಳುವ 
ಒಂದು ಬಗೆಯ ವ್ರತ; ಅನಶನವ್ರತದಿಂದ ದೇಹತ್ಮಾಗ ಮಾಡುವ 
ಒಂದು ವಿಧಿ : ಧರ್ಮದ ಚಾರುಮಹಿಮೆಯ ಪೇಳ್ವ ಮುನಿಗಳ ಕಾರುಣದಿ ಕೈಕೊಂಡು 
ದೀಕ್ಷೆಯ ಗೈದು ಸಲ್ಲೇಖ (ಬಿಜ್ಜಪು. ೯೦-೬೪). [ಸಂ. ಸಲ್ಲೇಖಾ./ ಪ್ರಾ. ಸಂಲೇಹಾ] 

ಸಲ್ಲೇಖನ (ನಾ). ಎ ಸಲ್ಲೇಖ : ಗಂಗರಾಜರು ಸಲ್ಲೇಖನವನ್ನು ಕೈಗೊಂಡು . . . 
ಪಂಚೆಪದಗಳನ್ನು ಧ್ಯಾನಿಸುತ್ತ ಇಹವನ್ನು ಮರೆತರು (ಶಾಂತಲಾ. ೧೮೮); ಸಲ್ಲೇಖನವೆಂದರೆ 
ಸಾಯುವವರೆಗೆ ನಿರಶನವ್ರತವನ್ನು ಕೈಕೊಳ್ಳುವುದು (ಭಾರದ. ೧೮೫). 

[ಸಂ./ ಪ್ರಾ. ಸಂಲೇಹಣಾ। 

ಸಲ್ಲೇಖನವಿಧಿ (ನಾ). [ಜೈನ] ಸಲ್ಲೇಖನವೆಂಬ ವ್ರತ, - ಕಟ್ಟಳೆ : ಸಲ್ಲೇಖನ 
ವಿಧಿಯಿಂ ಸಮಾಧಿಯ ಪಡೆದು ಸ್ವರ್ಗಪ್ರಾಪ್ರೆಯಾದಳು (ಎಲ. ॥. ೩೮೯-೧೬; 1213); 
ಸಲ್ಲೇಖನವಿಧಿಯಿಂದ ಮುಡಿಪಿದವರ ಸ್ಮಾರಕಗಳಿಗೆ ನಿಸಿದಿಗಲ್ಲುಗಳೆನ್ನುವರು 


(ಸಾಹಿಸ. ೧೨). (ಸಂ.] 


೮೪೧೧ 


15 


ಸಲ್ಪಳಿ 
ಸಲ್ಲೇಖನವ್ರತ (ನಾ). ಎ ಸಲ್ಲೇಖನವಿಧಿ : ಅತ್ತೆಯವರು ಶ್ರವಣಬೆಳುಗೊಳಕ್ಕೆ 
ಹೋದನಂತರ ಸಲ್ಲೇಖನವ್ರತವನ್ನು ಆರಂಭಿಸಿದುದೂ . . . ತಿಳಿಯಿತು 
(ಶಾಂತಲಾ. ೩೮೩). [ಸಂ.] 
ಸಲ್ಲೇಖನೆ (ನಾ). ಎ ಸಲ್ಲೇಖ : ಕೃತಮಿತ್ರಪ್ರಣಯಂ ಜೀವಿತಮರಣಾಶಂಸೆ 
ವಿಭವಸೌಖ್ಯನಿದಾನಂ ವೃತಿಪಾತಮಕ್ಕುಮತ್ಕೂರ್ಜಿತಮಾಗುತ್ತಿರ್ದ ಚರಮಸಲ್ಲೇಖನೆ 
ಯೊಳ್‌ (ಸುಕುಮಾ. ೬-೩೯); ಸಲ್ಲೇಖನಾಸಮ್ಪದದಿನ್ದಂ ದೇವಿ ಪೋಚಾಮಿಕೆ ಸುರಪದಮಂ 
ಲೀಲೆಯಿಂ ಸೂಜ್‌ಗೊಂಡಳ್‌ (ಎಕ. ॥ ೧೧೮-೩೨; 1120); ಸರ್ವಾವಸಾನದೊಳ್‌ 
ಉಪವಾಸಮಂ ಮಾಡಿ ಶರೀರತ್ಕಾಗಂಗೆಯ್ವುದು ಸಲ್ಲೇಖನೆಯೆಂಬುದು 
(ತತ್ತ್ವಪ್ರ. ೨೭೯). [ಸಂ. ಸಲ್ಲೇಖನ] 
ಸಲ್ಪ "ಸಲ್‌' ಪರಾ. 
ಸಲ್ಪಳಿ, ಸಲುವಳಿ, ಸಲ್ಲುವಳಿ (ನಾ). ೧. ಸಲ್ಲುವುದು; ಸಂದಾಯ: ನಡೆವಳಿ, 
ನುಡಿವಳಿ, ಸಲ್ವಳಿ (ಶಮದ. ೨೧೫ ಪ್ರಯೋ). ೨. ಹೊಂದಿಕೆ; ಸೇರಿಕೆ: ಸೇನಬೋವ 
ಅಚಯಸಿವಯನ್ಗಳು ಹಿಜ್‌ಯ ಕೆಜೆಯ ಕಲ್ಲ ತುಮೃನಿಕ್ಸಿದರು ಅದಕೆ ಸಲ್ವಳಿಯಾಗಿ 
೬ * ೬ ಬಿಟ್ಟ ಗದ್ದೆ ಸಲಗೆವೊನ್ನು (ಎಕ. x೪, ಚಕ್ಕನಾ. ೭೦-೧೬; 1235). ಸಲುವಳಿ: ೧. 
ತೆರದ ರೂಪದಲ್ಲಿ ಸಂಬಳ, ಕಂದಾಯ, ಬಡ್ಡಿ ಮುಂತಾದ ಸಲುವಳಿಗಳ ರೂಪದಲ್ಲಿ 
ಹಣವು ಬಳಕೆಯಲ್ಲಿ ಬರುವುದು (ಮಾವಾದ. ೧೧೭). ೨. ಒಂಟಿಯಾಗಿದ್ದರೂ ಇರುವ ತನಕ 
ತನ್ನ ಸುತ್ತಿನೊಡನೆ ಸಲುವಳಿಯಾಗಿ ನಡೆದುಕೊಳ್ಳಬೇಕು (ಬಂಕಿಮ. ೨೯೯). 
೩. ಅನ್ವಯಿಸುವಂತಹುದು; ಅನ್ವಯ : ಸಾಮಾನ್ಕರಿಗೆ ಸಾಮಾನ್ಯವಾಗಿ ಸಲ್ಲುವ 
ಈ ಸತ್ಯವು ಮಹಾಜನರಿಗೆ ವಿಶೇಷವಾಗಿ ಸಲುವಳಿಯಾಗುವುದು (ಕಮಿಂಚ. ೪೧); 
ವೇದಾದಿಗಳಲ್ಲುಕ್ತವಾದುದು; ವಿಶೇಷವಾದ ಕೆಲವು ಪಂಗಡಕ್ಕೆ ಮಾತ್ರವೆ ಸಲುವಳಿ 
ಯಾಗುವುದು (ನಾಡೋಜ. ೩೫೭). ೪. ಅರ್ಪಿತವಾಗುವುದು; ಅರ್ಪಣೆ : 
ಆ ಪ್ರಸನ್ನಪ್ರಸಾದವನೊಳೆಕೊಂಡು ಉತ್ತಮೋತ್ತಮವಾಗಿ ನಿಮಗೆ ಸಲುವಳಿಯಾದುದನು 
ಆರು ಬಲ್ಲರಯ್ಮ (ಸಿದ್ದೇವ. ೧೦೩-೨೦); ಮಹಾಬೆಳಗಾದ ನಿರಾಳಲಿಂಗವನ್ನು ಈ 
ಪೂಜೆ ಮುಟ್ಟಲಾರದು ಅದಕ್ಕೆ ಸಲುವಳಿಯಾಗುವುದು ನಿಷ್ಕಳದ ಪೂಜೆ (ಮೋಳಿಮಾ. 
೧೦೬ ಪ್ರಸ್ತಾವನೆ). ೫. ಬಳಕೆ; ಚಲಾವಣೆ; ರೂಡಿ : ಶ್ರೀಭಂಡಾರದ 
ಸಲುವಳಿಯ ಪಡಿಯ ಕೊಳಗದಲೂ ದಿನ ೧ ಕಂ ತಳಿಗೆ ನಾಲ್ಕಕೆ ಅಮೃತಪಡಿ 
(ಎಕ. x೪. ಶ್ರೀರಂಗ. ೨೬೭-೮; 1534); ಇವು ಸಲುವಳಿಯ ಭಾಷೆಯ ಸಾಮಾನ್ಮ 
ನಿಯಮಗಳಿಂದ ಸಿದ್ಧಿಸುವುದಿಲ್ಲ (ಕಒಸಾ. ೧೨೨); ಪಂಡಿತರಲ್ಲಿ ಸಂಸ್ಕೃತ - ಪ್ರಾಕೃತ 
ಎರಡನ್ನೂ ಬಲ್ಲವರ ಸಂಖ್ಯೆ ಹೆಚ್ಚಾಗುತ್ತಿರಬೇಕು. ಅಂತೇ ಎರಡೂ ಭಾಷೆಗಳಲ್ಲಿ 
ಶಾಸನಗಳನ್ನು ಬರೆಯುವ ಸಲುವಳಿ ಉಂಟಾಗಿರಬೇಕು (ಕಸಾಚ. ೩೧). 
೬. ಅನುಷ್ಠಾನ; ಆಚರಣೆ: ಸಲ್ಲದುದು್ಕದ3 ಸಲುವಳಿಯ ನಡೆಸಿದರಿಲ್ಲಿ 
ಬಿಡೆವು (ಕೃಷ್ಣಾಕಾ. ೧೦-೫೦); ಆ ವಿಧಿಯು . , . ಯಾವ ನ್ಮಾಯಾಲಯದಲ್ಲಿಯೂ 
ಅದರ ಸಲುವಳಿಯ ವಿಷಯದಲ್ಲಿ ಯಾವ ಬಗೆಯ ಸಂದೇಹದ ಪ್ರಶ್ನೆಗೂ 
ಅವಕಾಶವಿರತಕ್ಕುದಲ್ಲ (ಭಾಧಾನ. ೧). ಪಿ. ತಕ್ಕುದು; ಉಚಿತವಾದುದು: 
ಕೇತಕಿಯು ಶಿವಗೆ ಸಲುವಳಿಯಿಲ್ಲ (ಗುರುಚಾ. 6-೩೧); ಪುರುಷನಡವಳಿ ನ್ಮಾಯವಾಗಲಿ 
ವಿವರಿಸಲು ಅನ್ಮಾಯವಾಗಲಿ ಸಲವುದದು ಸತಿಯರಿಗೆ ಸಲುವಳಿಯೆ (ಉತ್ತಕ. ೫೩-೨೯); 
ಅವನು ನಮ್ಮಲ್ಲಿ ಸಲುವಳಿಯಿಂದ ನಡೆದುಕೊಳ್ಳುತ್ತಾನೆ ಎಂದು ನಾನೇನೂ 
ತಿಳಿದುಕೊಂಡಿಲ್ಲ (ವಚಭಾ. ೨೪೪). ಆ. ಪರಂಪರಾಗತವಾದುದು; ರೂಢಿಯಿಂದ 
ಬಂದುದು: ಎಸೆವ ವೇತಂಡ ಕರ್ಣರು . . . ಒಸಗೆಯಿಂದಾಸನಸ್ತಿತರಾಗಿ 
ಪಂಚಾರ್ಣದೆಸಕದಿಂ ಸಲುವಳಿಯ ವೇದಮಂತ್ರಗಳಿಂ ದೇಶಿಕನುಭಯಭಾಗದಿ 
ಪರಮಸುಜ್ಞಾನಸಂತೋಷದಿಂ ಮಿಗೆ ಕುಳಿತು (ಏಕೋಪು. ೮-೩೯); ಓಲೆ ಚಿನ್ನದ 
ನೀತಿಯಿಂದವೆ ಮೇಲೆ ಜನಿಸುವ ಭಾಗ ಭೇದಕೆ ಕಾಲಹರನೊಳಭೇದವನು ಪೇಳುವುದು 
ಸಲುವಳಿಯ (ಪಂಚಾಶೀ. ೫-೧೦); ಮಿರಿ ನಿಮ್ಮಾಜ್ಞೆಗಳ ನಡೆದರೆ ಧಾರುಣೀಶರ 
ಕಯ್ಯ ಕಪ್ಪವ ಶೌರಿಯದಿ ತಂದೊಡನೆ ಸವನನ ಮಾಡೆ ಸಲುವಳಿಯ (ಉತ್ತಕ. ೫೧-೭). 
ಸಲ್ಲುವಳಿ : ೨. ಸಲ್ಲುವಳಿ ವಧುವರರ್‌ ಸರಿಯಾದರೆಂದು . . . ನಲಿದರು 
(ನಂದಿಮಾ . ೨೦-೪). [ಸಲ್‌ + -ವಳ್ಳಿ) 


ಸಲ್ಸು 

ಸಲ್ಬು "ಸಲಿಸು' ನೋ. 

ಸವ್ಯ (ಗು). ೧. ಜೊತೆಯ; ಜೋಡಿಯ: "ಸವಗಾಣ', "ಸವಗಾಣಿಕೆ' ಪರಾ. 
(ನಾ). ೨. ಎಣೆ; ಸಮ; ಸಮಾನ: ಮಾಯದಿರ್ದಹಿತನಂ ಕಡಿದಾಗಳೆ 
ಮಿಂದನಾ ಚಲಂ ಸಂದುದಲ್‌ಂ ಸವಂ ಪರಶುರಾಮನಿನಾ ಕುವರಂಕರಾಮನಿಂ 
(ಗದಾಯು. ೧-೧೯); ಸವನೆನಗದಾರೆನುತಲತ್ಮುತ್ಸ್ತವದಿ ನರಸಯ ಕೃಷ್ಣರಾಯನ ಧವಳ 
ಕೀರ್ತಿಸುಧಾಂಶು ಗರ್ವಿಸುತಿರ್ಪುದನವರತ (ಶಿಮ್ಮಶಾಂ. ೧-೨೦ ಪೀರಿಕಾಸಂಧಿ); ಸವನಿಲ್ಲ 
ಮುಲ್ಲೋಕದಲ್ಲಗಜೆ ಶ್ರೀರಾಮನಾಮ ಸರ್ವೋತ್ಕ್ಯೃಷ್ಟವು (ವೆಂಕಾರಾ. ೨-೨೨-೬). 
೩. ಒಂದೇ ಬಗೆಯಾದುದು; ಸಮಾನರೀತಿಯದು : ಹಸಿವು ತೃಷೆ ನಿಬ್ರೆಗಳು 
. * - ಪಶು ಪಕ್ಷಿ ನರಗೆ ಸವನಿರಲು ಕುಲವೆಂಬ ಘಸಣೆಯೆತ್ತಣದು (ಸರ್ವಜ್ಞ. ೯೭೦). 

ಸವಸವ (ದ್ವಿರುಕ್ತಿ) : ಜವಮುಟ್‌ದೊಂದು ಸೋಗೆನವಿಲೊಯ್ಮನೆ ಕರ್ಕಡೆಗಾಸಿ 

ಯಾಗಿ ಪಾಜುವುದುಮಿದೆನ್ನ ನಲ್ಲಳ ರತಿಶ್ರಮವಿಶ್ಲಥಕೇಶಪಾಶದೊಳ್‌ ಸವಸವನಾಗಿ 
ತೋಜ್‌ದಪುದೆಂಬುದೆ ಕಾರಣದಿಂದದಂ ಗುಣಾರ್ಣವನಿಡಲೊಲ್ಲನಿಲ್ಲ (ಪಂಪಭಾ.೫-೫೧). 
ಸವಬೆಸ್ಮ ಎ ಸರಿ ಮತ್ತು ಬೆಸ; ಸಮ ಮತ್ತು ಅಸಮ : ಎವಗೆ ತವಗೆಂದೀ 
ಹವಿರ್ಭಾಗವನು ಮುತ್ತಿತು ದೇವತತಿ . . . ದಿವಿಜರೊಳಹಸುಗೆಗಳ ಲೆಕ್ಕದ ಸವಬೆಸನ 
(ಪಾಠಾ. ಸವರಣೆಯ] ಸವಿವಾಯ ತುತ್ತಿನ ತವಕಿಗರು ಹೊಯ್ದಾಡಿದರು ಸಭೆಯಲಿ 
ಸುರೇಶ್ವರನ (ಕುವ್ಮಾಸ. ೭-೩೯). ಸವಸೋದರರ್‌ ಒಡಹುಟ್ಟಿದವರಿಗೆ 
ಸಮಾನರಾದವರು; ಸಹೋದರ ಸಮಾನರು : ಕಿವಿಸವಿ ದನಿ ಕಣ್ಣವಿ ರೂಪವ 
ಧರಿಸೆಲೆ ಗಜವೆಡಂಗ ನೀನುಲೌದೊಡೆ ಸಾವವಳೆನಗೆ ಮಿಕ್ಕ ಗಂಡರ್‌ ಸವಸೋದರ 
ರೆಂದು ತಿಳಿಪಿದಳ್‌ ನಂಬುಗೆಯಂ (ಯಶೋಚ. ೨-೫೨). [ಆ ಸಂ. ಸಮ) 

ಸವ್ಮ "ಸಬ' ನೋ. 

ಸವ್ಮ, ಶ್ರವ,, ಸರಮ,, ಸ್ರಮ (ನಾ). ೧. ದಣಿವು ; ಆಯಾಸ; ಶ್ರಮ: 
ಮಕಾರಕ್ಕೆ ವಕಾರಂ . . , ರೋಮ - ರೋವ ; ಶ್ರಮ - ಸವ (ಶಮದ. ೨೬೩ ಪ್ರಯೋ). 
ಶ್ರವ, : ೧. ಅಭಿಮಾನಿ ಸಜ್ಜನರು ಆವವಸ್ಥೆಯನೈದಲದು ನಿನ್ನ ತಾಗುವುದು ಸಾವನ್ನ 
ಶ್ರವ[ಪಾಕಾಂ. ಮೃಡ]ಬೇಡ ನಿಜರೂಪ ತೋಟು (ಸಿದ್ಧರಾ. ೨-೬೦). ೨. ಶಸ್ತ್ರಾಭ್ಮಾಸ: 
ಶ್ರವವ ಮಾಡಬಹುದಲ್ಲದೆ ಕಳನೇಖ್‌ ಕಾದುವುದರಿದು ನೋಡಾ (ಬಸವ. ೨೧೫); 
ಮುನ್ನೂರಾ ಅರವತ್ತುದಿನ ಶ್ರವವ ಮಾಡಿ ದಿನ ಒಂದು ಕಳನೇರಿ ಕೈಮರೆದಂತೆ ಆಯ್ತು 
(ಸಿದ್ದಪು ೩೦-೨೪). ಸರಮ್ಮ : ೧. ಶ್ರಮ - ಸರಮ (ಶಬ್ದಾನು. ೧೪೭ ಪ್ರಯೋ). ಸ್ರಮ : 
೧. ಮುತ್ತುವೋಲ್‌ ಬೀಳುತಿರ್ದಾ ಸ್ರಮದುದಕವನೊತ್ತಿ ಬೇಗದೆ ಸೆಅಗಿಂದ 
(ಕಂನವಿ. ೧೦-೫೦). (“ ಸಂ. ಶ್ರಮ] 

ಸವ್ಮ (ನಾ). ೧. ಸೋಮಲತೆಯಿಂದ ರಸವನ್ನು ತೆಗೆಯುವುದು; 
ಸೋಮರಸವನ್ನು ಹೊರಹೊಮ್ಮಿಸುವಿಕೆ. ೨. ಹೂವಿನ ರಸ; ಮಕರಂದ. 
೩. ದೇವರಿಗೆ ಸೋಮರಸವನ್ನು ಅರ್ಪಿಸುವುದು; ಯಜ್ಞ; ಯಾಗ: 
“ಯಾಗ: ಯಜ್ಞಃ . . . ಸಮ್ಯ ಸತ್ರಂ - ಈ ೧೨ ಯಾಗಂ'' (ಹಲಾಯು. ೬೮-೨೬೦). 
೪. ಸಂತಾನ; ಸಂತತಿ. ೫. ತಂದೆ ; ಜನಕ. (ಸಂ. 

ಸವಂಗ , ಸವಗ್ಗ (ನಾ). ೧. ಮೈಗೆ ತೊಡುವ ಒಳಅಂಗಿ : ನವನಖಪದ 
ರೇಖೆಗಳಂ ಸವತಿಯರಿದಿರೊಳ್‌ ವಿಲಾಸವತಿಯರ್‌ ಮೆಲ್‌ಯಲ್‌ ಅವಯವದಿಂ 
ಕುಪ್ಪಸಮಂ ಸವಂಗಮಂ ಕಳೆದು ಕಳೆದರಲ್ಲಿಂದವರಂ (ಆದಿಪು ೧೧-೭೩); ಚಿನ್ನದ 
ಸವಂಗಮಪೂರ್ವದ ಮೊಚ್ಚೆಯಂ ಪವಣ್ಬಡೆದ ಸುವರ್ಣಪಾರಿವದ ಕುಪ್ಪಸಮೊಪ್ಪೆ 
ಬೆಡಂಗನಾಳ್ಹು ಕಣ್ಣೆಡಅದೆ ಪೆಂಡವಾಸದ ವಿಳಾಸದ ಸೂಳೆಯರೊಪ್ಪಿ ತೋಟ್‌ದರ್‌ 
(ಪಂಪಭಾ. ೯-೧೦೩); ಒ೦ದು ಬಗೆಯ ಆಭರಣ (ಕಿ); ""ಕವಚ'' 
(ಪಂಪದೀ. ೧೪೦); ““ತೊಟ್ಟುಕೊಳ್ಳುವ ಸಾಮಗ್ರಿ'' (ಪಂಪಭಾ. ಕೋಶ); ತಳಿರ ಸವಂಗ 
[ಪಾತಾಂ. ತರಂಗ] ಪೂತ ಸೆಳೆಗೊಂಬಿನ ಬಿಲ್‌ . . . ಒಪ್ಪೆ ತನು ನೀಲಶಲಾಕೆ 


ವೊಲಾಗೆ ಕಾಮನಂತಳವಡೆ ಬಂದಳಂದು ಮೊಲೆ ಬಾರದ ಬಾಲೆ ಪುಳಿಂದಲೀಲೆಯಿಂ | 
(ಲೀಲಾವ. 9-೨೮). ೨. ಯುದ್ಧದ ಸಮಯದಲ್ಲಿ ಶರೀರದ ರಕ್ಷಣೆಗಾಗಿ | 


ತೊಟ್ಟುಕೊಳ್ಳುವ ಸಾಮಗ್ರಿ; ಕವಚ : ಕರ್ಮರಾಜನೆಂಬ ವ್ಯಾಧರಾಜಂ . 


ಲೋಭಮೆಂಬ ಸವಂಗಮಂ ತೊಟ್ಟು . . . ಯಷಿದೂಷಣಮೆಂಬ ಬಡಿಗಳಿಂ ಕೆಡೆಯೆ | 


೮೪೧೨ 


ಆ 


ಸವಗ 
2 


ಮೋದುತ್ತುಂ (ಧರ್ಮಾಮೃ. ೧೦-೮೭); ಗುಡಿ ನೇಣ್‌ . . . ದಂಡಿಗೆ ಸವಂಗಂ ಮೊಚ್ಚೆಯಂ 
. ತಾಮ್ರಸಭಾಂಡಮೆಂಬಿವಿನಿತುಂ ದಂಡಿಂಗೆ ಸಾಮಗ್ರಿಗಳ್‌ (ಸೂಕ್ತಿಸು. ೧೮-೨೩). 
ಸವಗ್ಮ : ೨. ""ಸವಗಮೆಂದು ಕವಚಂ'' (ಕಶಸಾ. ೫೮-೨೭೧); ತೊಡೆಗಳೊಳಮರ್ಚಿದ 
ಸೌವರ್ಣದ ಸವಗಂಗಳ ಸುಚ್ಛವಿಯ ಮೊಚ್ಚೆಯಂಗಳಪ್ಪ ಪ್ರಭೆಗಳ್‌ ಪಲವುಂ ಬಣ್ಣದ 
s ಪರಿವೇಷಮಂ ಪಡೆಯೆ (ಮಹಾನೇ. ೧೨-೩೨ ವ); ಹೋಳಾದ ಕವಚವ ಹೊಲಿಸಿದರು 
ಬಾಹುರಕೆ ಸವಗದ ಬಿರುಕ ಬೆಸಸಿದರು (ಕುವ್ಕಾಭೀ. ೫-೩೬); ತೆಗೆದು ತೇಜಿಗಳ ಹಲ್ಲಣಿಸಿ 
ಹಕ್ಕರಿಕೆಯ ಪುಗಿಸಿ ಸವಗ ಜೋಡುಗಳನು ಬಿಗಿದು ಬಿರಿದನಿಕ್ಕಿ ಪೊಲಮಟ್ಟರೊಸೆದು 
ಕಾಳೆಗಕಾ ರಾಯರಾವುತರು (ಕುರಾಸಾಂ. ೧೧-೧೬). ೩. ಬಟ್ಟೆ; ವಸ್ತ್ರ : ಬಣ್ಣದ 
ಸವಗವನುಟ್ಟಿರೆ ಕಣ್ಣುಟ್ಕ್‌ಪ ಮಿಂಚುಸೊಡರ ಕೋಲಂ ಪಿಡಿದುಂ ಪಣ್ಣನೆ ನೆಗೆವ 
10, ಕುದುರೆಗಳ ಪಣ್ಣಿಸಿ ಘೋಲಾಯ್ತರೇಟ್‌ ಮೆಟೌ್‌ಯುವರೊಲಟ್ನಿ೦ (ಮೈಸೂಮೆ. ೫-೮೨). 
| (2.1 ಸಂ. ಕವಚ, ಯಮಕ] 
ಸವಂಗಂಬುಗು (ಕ್ರಿ). ಕವಚವನ್ನು ತೊಡು : ತೆಗೆ ವಾರುವಮಂ ಹಾರುವ ಬಗೆಯಂ 
ತನಗಿರುಳ ಬವರಮೆನುತ ಸವಂಗಂಬುಗುವ ಕಟಕಿಗರನಳಿಅಂ ಪುಗಿಸಿದುದು ಭುಜಾಸಿ 
ಗಂಗದಣ್ಣಾಧಿಪನ (ಎತ. ॥, ೭೩-೨೩; 1118). [ಸವಂಗ 4% ಪುಗು (ಆ ಪೊಗು)) 
15; ಸವಕಟ್ಟು "ಸಮಕಟ್ಟು' ನೋ. 


| ಸವಕರಿಸು (ಕ್ರಿ). ಕೂಡಿಸು ; ಹೊಂದಿಸು : ಕುಳಿತವನ ಕಿವಿಹಿಂಡಿ ಮೇಲಕೆಚ್ಚರಿಸಿ 
ಲೆಕ್ಕ ಕೇಳುವಿ ಪೈಗೆ ಮೈಯ ಸವಕರಿಸಿ (ನವೃಥ್ವ. ೮-೨). [ಆ ಸವ್ಮ * -ಇಸು) 

ಸವಕಲು "ಸಮಕಲು' ನೋ. 

ಸವಕಲುಕಾಸು (ನಾ). ತೇದುಹೋದ ಕಾಸು; ಸವೆದು ಚಲಾವಣೆಯಾಗದ 
ನಾಣ್ಯ : ಬಿಟ್ಟೀ ಬಾಡಿನ ಊಟಕ್ಕೆ ಬಂದ ಸಾಹುಕಾರ್‌ ಆಸ್ತಿಗೌಡರು ಮಾತ್ರ 
ಮೂರುಕಾಸಿಗಿಂತ ಹೆಚ್ಚಾಗಿ ಹಾಕುವುದಿಲ್ಲ. ಅದೂ ಹಳೆಯ ಸವಕಲುಕಾಸು 
(ನನ್ನೂರು. ೬೫). [ಸವಕಲು (« ಸಮಕಲು) 4 ಕಾಸು) 

ಸವಕಲುನಾಣ್ಯ (ನಾ). ಎ ಸವಕಲುಕಾಸು : ಅದರಲ್ಲಿ ಹತ್ತೊಂಬತ್ತುರೂಪಾಯಿ 
ಚಲಾವಣೆಯಾಗದ ಸವಕಲುನಾಣ್ಣ ಮತ್ತು ಹರಿದ ನೋಟು (ಚಿತೆಸ ೧೨೬). 

[ಸವಕಲು («ಆ ಸಮಕಲು) + ನಾಣ್ಕ (ಆ ನಾಣಯ)) 

ಸವಕಳಿ (ನಾ). ೧. ತೇದು ಹೋದುದು ; ಸವೆದುದು ; ಸವಕಲು : ಸವಕಳಿಯ 

ದುಡ್ಡು ದೆವ್ವಂ ಸೇರಿದ ಸದನಂಗಳಂ ದಾನಮೆನೆ ಕೊಟ್ಟು (ಮಹಾಂತೇ ೨೯-೧೩); ಹಳೆ 
ಇಮಾರತುಗಳಲ್ಲಿ ಈ ಪ್ರಕಾರದ ಸವಕಳಿಯ ಕುರುಹುಗಳು ಇರಲಿಕ್ಕೇ ಬೇಕು 
(ಮುಂಬಯು. ೬-೧೭೧). ೨. ಅರಕೆ; ಕೊರತೆ; ನಮೆತ : ಮೈಕ್ಕೆ ಕಡೆಗೆ ನೋಡಿದರೆ 
ಸವಕಳಿಯಲ್ಲದೇ ಮತ್ತೇನೂ ಕಾಣದು (ಇಪ್ಪಕ. ೪೦೮); ದುಡಿಮೆಯಿಂದುಂಟಾದ ದಿನದ 
ಸವಕಳಿಯನ್ನು ತುಂಬಿಕೊಳ್ಳಲಿಕ್ಕೂ ಅನ್ನವೇ ಮುಖ್ಯ (ಗೋಗ್ರಾಸ. ೩೩). "ಸಮಕಲು' 
ಪರಾ. (ಇ ಸವೈೆ (ಆ ಸಮ್ಮ) * ಕಳೆ (ಆ ಕಛ) 

ಸವಕಳಿನಾಣ್ಯ (ನಾ). ಎ ಸವಕಲುಕಾಸು : ಆ ಸವಕಳಿನಾಣ್ಮಗಳಂತೆಯೇ ಅವನ 
ಗ್ರಾಮೊಫೋನ್‌ ರೆಕಾರ್ಡುಗಳು! (ಮುಂಗಾಪು. ೫೫); ಸವಕಳಿನಾಣ್ಮಕ್ಕಿಂತಲೂ 
ಸ್ವಾಮಿನಿಷ್ಠವಾಗಿ ಅವು ನನ್ನಲ್ಲಿ ಉಳಿದಿವೆ (ದೇಕನ್ನೆ. ೧೪೯). "ಸವಕಲುನಾಣ್ಯ' ಪರಾ. 

[ಸವಕಳಿ 4 ನಾಣ್ಕ (ಆ ನಾಣಯ)] 

ಸವಕಳಿರೂಪ (ನಾ). ಸವೆದುಹೋದ ರೂಪ ; (ಒಂದು ಪದದಲ್ಲಿ ಕೆಲವು 

| ಅಕ್ಬರಗಳು) ಲೋಪವಾಗಿ ಉಳಿಯುವ ರೂಪ : ಷಷ್ಠಿಯ "ಅ' ಪ್ರತ್ಮಯವು 
ಕೂಡ "ಆದು' - ಎಂಬುದರ ಸವಕಳಿರೂಪವೆಂದು ಹೇಳುತ್ತಾರೆ (ಭಾಷಾಶಾ. ೩೫). 

[ಸವಕಳಿ 4 ರೂಪ) 

। ಸವಖಂಡ (ನಾ). ಸಮವಾದ ಭಾಗ : ಸವಖಂಡಂ ಬಿಲ್ಹ್ಡ ತಂತಮ್ಮಿನಿಯರನಮಿತಂ 
ಗೆಲ್ಲ ಸಂಗ್ರಾಮದೊಳ್‌ ವೈರಿವಧೂಸಂತಾನಮೋಅಂತಟಸುವುದು ಪತತ್ಕುಂಡಳಾಂ 
ದೋಳಿತೈಕಶ್ರವಣಂ . . . ಗದ್ದದೋತ್ಯಂಠಕಂಠಂ (ಎಕ. ೪, ಚನ್ನರಾ. ೧೯೭; 1223; 
ಶಾಪಮಂ. ೧೨೭೨ ಮೋ). (ಸವ, 4 ಖಂಡ) 

ಸವಗ, “"ಸವಂಗ' ನೋ. 

ಸವಗ್ಗ (ನಾ). ಚರ್ಮದ ಕೆಲಸ ಮಾಡುವವನು; ಮೋಚಿ; ಚಮಗಾರ : 


20 


35 


40 


ಸವಗ 


3 
ಸವಗರ್‌ ಪೊಲೆಯರ್‌ ಕೀಲಿಗರವಂದಿರೊಳಗಾಗಿ ತಾಯೊಳನುಭವಿಸುವ ಚಿತ್ತವಿಕಾರ 
ಮನಾನರೆನಲೈ ವಿವೇಕವಿದರ್ಕಳಾಂಪರೇ ಪಾತಕಮಂ (ಮಹಾನೇ ೭-೧೧೯). 
[€ ಸಮಗಾರ? 

ಸವಗ್ಮ (ನಾ). ಒಂದು ಬಗೆಯ ಮರ : ಸವಗ (ಸಾರ್ಡಾ) - ಕಟ್ಟಿಗೆ ಕೆಲಸಕ್ಕೆ 
ಬಾರದ್ದು (ಕಭಾಗೆ. ೪೮). (7) 

ಸವಗಡೆ (ನಾ). (7) : ಮುಡಿವಕ್ಕಿಯೊಳ್‌ ಮುಡಿಯ ಮುಜುಕಮಂ ಮಾಡಿ 
ಸವಗ!ಪಾಕಾಂ. ಗೆ]ಡೆಯ ಸಟ್‌ಮಿಂಡಿಯರ್‌ ಮಿಂಡೆಳ್ಲು . . . ವಿಹರಿಸಿದರು 
(ನಂದಿಮಾ. ೪-೨೨). [7] 

ಸವಗಸನ್ನಣ (ನಾ). ಕವಚ ಮತ್ತು ಅಂಗಿ : ಸಮೋಘಸನ್ನಾಹ - ಸವಗಸನ್ನಣ 
(ಶಮದ. ೨೮೯ ಪ್ರಯೋ). (ಸವಗ, (ಆ `ಸವಂಗ) 4 ಸನ್ನಣ| 

ಸವಗಾಣ (ನಾ). ಜೊತೆಯಲ್ಲಿ ಹಾಡುವವನು; ಸಹಗಾಯಕ : ಸವಗಾಣಂ 
ಗಾಯಕಿಯರ್ಗೆ ವೀಣೆ ಸಮವಾದಕಂ ಸುವಾದಕರ್ಗೆ ಮನೋಭವಚಾಪಜ್ಮಾರವಮೆನೆ 
ವಿವೇಕಿಗಳ್‌ ಗೀತವಾದ್ಯಮೊಗೆವುವು ಹೃದ್ಯಂ (ಪಾರ್ಶೃಪು. ೧೬-೬೨). [ಸವ್ಯ 4" ಗಾಣ] 

ಸವಗಾಣಿಕೆ (ನಾ). ಜೊತೆಗಾತಿಯಾದ ವೇಶ; ಸಹವೇಶ್ಕೆ (?): 
ಮಂಜುಘೋಷೆಯೆಂಬಚ್ಚರಸೆಯೊಂರ್ಮೆ . . . ತಂನೆ ಸವಗಾಣಿಕೆಯರ ಸಾರಂಣ್ಣೆ 
ವೋಪ ತವಕದಿನಾ ಶೃಂಗಿಯಂ ಶ್ರಿಂಗಿಯಂ ಸೋಂಕುವಂತೆ ಸೋಂಕಿ ಪೋಪಾಗಳ್‌ 
(ಕೊಲ್ಲಾಶಾ. ೧೫-೨೩; 1188). [ಸವ್ಯ 3- ಆ ಗಣಿಕ್ಕೆ?) 

ಸವಟ್ಮು (ಕ್ರಿ). ೧. ನಾಶಮಾಡು; ಹತಗೊಳಿಸು : ಇದಿರಾದ ರಾಜಕುಮಾರರ 
ಸವಟುತ ಕದನಲಂಪಟ ಕೋಪದಿಂದ (ಜ್ಹಾನಚ. ೩೦-೫೦); ಧರೆಗಧಿಪ ನರಹುಳವ 
ಸವಟುವದರಿದೆ (ಆದಿಪ. ೬೦-೬). ೨. ಹೊಸಕು ; ತುಳಿ : ಶರಭನು ಸಂಹೃತಮಾಗಿ 
ನೆಲದಲ್ಲಿ ಸವಟಿಯಿರುವದಂ ನೋಡಿ (ಸೌಗಂಧಿ. ೨೪೪-೧೭); ಐರಾವತವು ಆ 
ಮಾಲೆಯನ್ನು ಸೊಂಡಿಲಿನಿಂದ ಎಳೆದುಕೊಂಡು ಕಿತ್ತು ಕೆಳಗೆ ಹಾಕಿ ಕಾಲಿನಲ್ಲಿ ಸವಟಿತು 
(ನೀತಿಚಂ. ೪-೯). ದಃ. ॥ ತಮಿ. ಚಮಟ್ಟು, ಚವಟ್ಟು; ಮಲ. ಚವಎಿಟ್ಟು! 

ಸವಟ್ಮು "ಸೌಟು' ನೋ. 

ಸವಟೆಗಾರ (ನಾ). (7) : ಮುದ್ದಗೌಡ ಸವಟೆಗಾರ ನೀಲಕಂಠ . . . ಮುಖ್ಯರಾದ 
ಸಮಸ್ತಗೌಡುಪ್ರಜೆಗಳು . .. ಕೊಟ್ಟಿ ಭೂದಾನ (ಎಕ. ೪11 ಶೀರ್ಥಹ. ೧೨೬-೧೦; 1405). 

[ಸವಟೆ * -ಗಾರ (ಆ -ಕಾಅ)) 

ಸವಟೆವಾಯ (ನಾ). ಸೊಟ್ಟಗಿರುವ ಬಾಯುಳ್ಳವನು (7?) : ಅರ್ಥಾನು 

ರೂಪಾನ್ವರ್ಥಕ್ಕೆ - ಹೆಟೆಗಾಲಂ . . . ಸವಟೆವಾಯಂ ಗುಳ್ಳಿಗಣ್ಣಂ (ಶಮದ. ೭೬ ಪ್ರಯೋ). 
[ಸವಟೈ (ಆ ಸೊಟ್ಟ) $* ಬಾಯ್‌ + -೪) 

ಸವಡಿ, ಸವಡ್ಡು, ಸವಳಿ (ನಾ). ೧. ಜೊತೆ; ಜೋಡಿ; ಅವಳಿ 
ಜವಳಿ : ಅವಯವದೆ ಕುಣಿದು ಮೆಟ್ಟುವ ಸವಡಿಯ ಬಿಜ್ಜಣಿಗೆ ಪಿಡಿದ ಸತ್ತಿಗೆಯ 
ವಿಳಾಸವೆಮಮರ್ದ ಲೀಲೆಯಿಂ ಪೆಂಡವಾಸದೊಳ್‌ ಪೆಂಡಿರೊಯ್ಕನೊಯ್ಕ,ನೆ 
ನಡೆದರ್‌ (ಆದಿಪು. ೧೧-೪೧); ಸವಡಿಮಂದರದಂತೆ ಕೀಚಕ ಪವನಸುತರೊಪ್ಪಿದರು 
(ಕುವ್ಮಾಎ. ೩-೮೯); ಮೋಹನದ ಬಲ್ಯೊನಲ ಸವಡಿಯೋ ಸೊಗಸಿನವಳಿಯ ಫಲವೊ 

. ಎನಲ್ಕುಶಲವರ್ಕುಶಲದಿಂ ಕಣ್ಣೆಸೆದರಾಶ್ರಮದೊಳು (ಜೈಮಿಭಾ. ೧೯-೪೯). 

"ಮುಚ್ಚವಡಿ' ಪರಾ. ೨. ಪದರ; ಮಡಿಕೆ : ""ಪೊರೆ ಸವಡಿ'” (ಕರ್ಣಾನಿ. ೮೧-೩೨); 
ಮೂಜು ಸವಡಿಯ ಹಸುಬೆಯ ಚೀಲದವೊಲು ಮೂಜು ಘಾಳಿಗಳಿಹುವಲ್ಲಿ 
(ಭರಚ. ೧೭-೩೪). "ಇರ್ಚವಡಿ' ಪರಾ. ೩. ಸೇರುವ ಸ್ಥಳ; ಸಂಗಮ : ಶಿವನು 
ತನ್ನಯ ನಿರೀಕ್ಷಾಮಾತ್ರದಿಂ ತ್ರಿಪುರದವಗಡದ ಚಕ್ರದಿರುಪಡಗಲದ*ೊಳಗೆಸಲು 
ಸವಡಿ ಹಜ್‌ದವು ಮೂಜು ಪುರವನುರುಪಿದನಮಲಚರಣಾಂಬುಜಕ್ಕೆ ಶರಣು 
(ಲಶಿಚಂ. ೧೭-೨೦). ೪. ಭಿನ್ನಾಭಿಪ್ರಾಯ; ದ್ವಂದ್ವ: ಪೊಲ್ಲಮೆವೊಲೊಳ್ಳಿತೊಳ 
ಸೋರ್ದಳಿದು ಪೋ! ತನ್ನುಳ್ಳುವನಿತುಂ ಸವಡಿಗಳ್‌ ಕಳಿದು - ಲೋಕಂ ಒಲ್ವ 
ಪರಿಶುದ್ಧ ಪರಮಸ್ತಿತಿಯ ಸೌನ್ಹರ್ಕೋಲ್ಲಸನಮದೃಯಿತಮಾಗೆ ಕವಿ ಮಾಳ್ಸಂ 
(ಸಂಸಪ. ೪೧-೬೨). "ಜಮಳ', "ಜವತ್ಸವಡಿ', "ಜೋಡಿ,' ಪರಾ. ಸವಡ್ಮು : ೨. 
ತಿಳಿ ಮೂಜು ಸವಡಿನ ಚೀಲದೊಳಿಹ ಮೂಜು ನೆಲೆಯ ಕರಂಡಕದಂತೆ ಬಳಸಿ ಹೊಲಗೆ 


೮೪೧೩ 


10 


15 


25 


45 


ಸವಡಿಗೋಲ್‌ 


ಮೂಜು ಗಾಳಿಗಳಿಹುವು (ಭರಚ. ೬೭-೭೪). ೫. (ಆಲಂ) ಎರಡು ಮಾತು; ಸುಳ್ಳು; 
ಸಟೆ: ಇಮ್ಮಡಿಚಿಕ್ಕಭೂಮಿಪನಣುಗನ ನಾಲಗೆಯೊಳು ಸವಡುಂಟೆ (ಇಚಿಸಾಂ. ೪-೬೭). 
ಸವಳಿ : ೧. "ಜವಳಿ'. » "ಸವಳಿಕೆಯ್‌' ಪರಾ. 
[?./ ಪ್ರಾ. ಜಮಲ,/ ಸಂ. ಯಮಲ) 
ಸವಡ್ಮಿ (ನಾ). ಹೆಣ್ಣಾನೆ: ""ಪಿಡಿ ಸವಡಿಯೆನಲ್‌ ಪೆಣ್ಣಜ'' (ಭಾರನಿ. ೬೬). 
UP 'ಸವಡಿಯಾನೆ' ಶಬ್ದದಿಂದ ಈ ಅರ್ಥವನ್ನು ತಪ್ಪಾಗಿ ಗ್ರಹಿಸಿದಂತಿದೆ] 
ಸವಡ್ಮಿ 'ಸೌಡಿ' ನೋ. 
ಸವಡಿಗಕ್ಕಡ (ನಾ). ಕಕ್ಕಡವೆಂಬ ಎರಡು ಆಯುಧ; ಜೋಡಿಕರ್ಕಡೆ: ಎಲ್ಲ 
ವೀರರುಂ ಸಾಟಿಸಿ ಬೊಬ್ಬಿಡಲ್ಲವಡಿಗಕ್ಕಡಯೆಂದಿಚೆದೆಚ್ಚಿ ತಾಜುವರ್‌ (ಎಕ. ೪॥( ಶಿಕಾರಿ. 
೨೪೮-೧೫; 1224). [ಸವಡಿ + ಕಕ್ಕಡ, (ಆ ಕರ್ಕಡೆ)] 
ಸವಡಿಗಟ್ಟು (ಕ್ರಿ). ಜೋಡಿಸಿ ಕಟ್ಟು; ಒಟ್ಟುಮಾಡು: ಪಂಚವಟ್ಕಾರಣ್ಮದೊಳ್‌ 
ಸಂಗ್ರಹಂಗೈದಿರ್ದ ಪುಲಿಯ ಪಲ್ಲಂ . . . ವಿಪಿನಜೀವನವಿಶೇಷಂಗಳಂ, ಮೂವರುಂ, 
ತಂತಮಗೆ ಸವಡಿಗಟ್ಟಿದರಲ್ತಿಯಿಂ ತನಗೆ ಬೇಳ್ಪನಿತುಮಂ (ಶ್ರೀರಾಮಾ. ೨೨೯-೪೦). 
[ಸವಡಿ, 3 ಕಟ್ಟು] 
ಸವಡಿಗತ್ತಲೆ (ನಾ). (ಆಲಂ) ದಟ್ಟವಾದ ಕತ್ತಲು; ಗಾಢಾಂಧಕಾರ: ಇವರು 
ಬಂದರು ದಕ್ಷಿಣದ ದೆಸೆಗವರ ಪಾಳೆಯಕಾಗಿ ಸುತ್ತಲು ಸವಡಿಗತ್ತಲೆಯಾಯ್ತು 
(ಕುವ್ಮಾಗ. ೮-೬೪). [ಸವಡಿ, + ಕತ್ತಲೆ, (« ಕಟ್ಟಲೆ)) 
ಸವಡಿಗರ (ನಾ). ಎರಡು ಕೈ; ಉಭಯಹಸ್ತ: ಸವಡಿಗರವಂ ಮುಗಿದು 
ಸಾಷ್ಟಾಂಗವೆಆಗುತಂ ಶಿವನ ಸಮವೆನಿಪ ಸದ್ಭಕ್ತ ನೀವೆಯ್ತಂದು ಭವಭವಂಗಳ ಪುಣ್ಯ 
ಮೈದೋಲೌತಟ್‌ವವರ ಚರಣಾಂಬುಜಕ್ಕೆ ಶರಣು (ಲಶಿಚಿಂ. ೪೦-೨೯). 
(ಸವಡಿ, 4 ಕರ] 
ಸವಡಿಗಾಲ್‌ (ನಾ). ಜೊತೆಯಾದ ಎರಡು ಕಾಲು; ಜೋಡಿ ಕಾಲು: ಬಂಡಿಯ 
ಸವಡಿ!ಪಾಕಾಂ. ಜವಳಿ]ಗಾಲಲಿ ಮುರಿದನ ಮಾಮಾ ಸಮರ್ಥನಲೆ (ಕುವ್ಮಾಸ. ೧೦-೧೩). 
(ಸವಡಿ, * ಕಾಲ್‌) 
ಸವಡಿಗೆಯ್‌, ಸವಡಿಗೈ, ಸವಳಿಕೆಯ್‌ (ನಾ). ೧.  ಸವಡಿಗರ: ಕೌರವನ 
ಹೊರೆಗೈತಂದು ನಿಂದನು ಸವಡಿಗೆಯ್‌ (ಪಾಕಾಂ. ಗೈ] ಗದೆಯಣಸುಗಲ್ಲದ ಗಾಢ 
ಗರ್ವದಲಿ ಪವನಸುತ (ಕುವ್ಮಾಗ. 6-೭); ಸವಡಿಗೆಯ್ಕಿಂದೆಅಗಿದನು ಗದೆಗೊಂಡು 
ಖಾತಿಯಲಿ (ಉತ್ತರಾ. ೫-೩೨). ಸವಡಿಗೈ : ೧. ಸವಡಿಗೈಗಳ ನಂಬುಗೆಯ 
ಮನಮನದ ಬೆಸುಗೆಗಳ ಅವಸರದ ಮೈತ್ರಿಗಳ ಮಂತ್ರಿಪ್ರವರವಚನೋಪೇಕ್ಸೆಗಳ 
ರಣದವಕದಲಿ ಕಳವಳಿಸುತಿರ್ದುದು ಕೂಡೆ ನೃಪಕಟಕ (ಕುವ್ಕಾಸ. ೧೦-೨). 
೨. (ನಮಸ್ಕರಿಸಲು) ಜೋಡಿಸಿದ ಕೈ; ಮುಗಿದ ಕೈ: ಅವನಿಜೆಯ 
ಸಂದರುಶನವು ಸಂಭವಿಸಲಮರರು ಭಕ್ತಿಭಾವದ ಸವಡಿಗೈಗಳಲಿರ್ದರಾನತರಾಗಿ 
ಗಗನದಲಿ (ತೂರರಾ. ೧-೧೪-೨೮). ಸವಳಿಕೆಯ್‌ : ೧. ಅನುರಕ್ತೆ ನಚ್ಚಿನಸಿಯವಳನುಪಮ 
ವಿಗ್ರಹವಿಳಾಸೆ ತೋಳ್ಪತ್ತುಗೆಯಂದೆನಗೆ ಸವಳಿಕೆಯ್ಯಂದದಿಪನೀಯೆ ಜಯರಾಮೆ 
ವೆಸರನಾ ಸತಿ ತಳೆದಳ್‌ (ಪುಷ್ಪಪು. ೯-೪೨). [ಸವಡಿ, + ಕೆಯ್ಮ್‌] 
ಸವಡಿಗೈ "ಸವಡಿಗೆಯ್‌' ನೋ. 
ಸವಡಿಗೊಡೆ (ನಾ). ಜೋಡಿ ಕೊಡೆ; ಎರಡು ಛತ್ರಿ: ಮಧುಮಹೀಪಾಲನ 
ವಕುಲಮುಕುಲದ ಕಂರಿಕೆಯುಮೆತ್ತಿದ ಪೊಂಗೇದಗೆಯ ಸವಡಿಗೊಡೆಯುಮತುಚ್ಛ 
ಪರಿಚ್ಛದಮಾಧವೀಲಕ್ಷ್ಮಿ ಯುಂ ತನಗಮಣಿ (ಶಾಂತಿಪು. ೮-೨೩ ವ); ಬಿದಿ ಪಚ್ಚೆಯ 
ಕಾವಿನ ನೀಲದ ಕಳಸದ ಸವಡಿಗೊಡೆಯನಾ ವನಿತೆಯ ಗರ್ಭದ ಬಾಲಂಗೆತ್ತಿದ 
ನೆನಿಸಿದುದು ಸರೋಮಾಳಿ ಕುಚಯುಗಂ ಕೃಷ್ಣಮುಖಂ (ಅರ್ಧನೇ. ೨-೨೪). 
[ಸವಡಿ 3- ಕೊಡೆ] 
ಸವಡಿಗೊನೆ (ನಾ). ಎರಡು ಗೊನೆ; ಜೋಡಿಗೊನೆ: ಸವಡಿಗೊನೆಗಳ ಕದಳಿ 
ಖರ್ಜೂರಾದಿ ಪಣ್ಣಲವ . . . ಕೊಂಡೈದಿದರು ಶ್ರೀಹರಿಗೆ (ಕೋಗಯ. ೩-೫೦). 
(ಸವಡಿ, *- ಗೊನ್ಮೆ (ಆ ಗೊಲ್ಮೆ)] 
ಸವಡಿಗೋಲ್‌ (ನಾ). ಎರಡು ಬಾಣ; ಜೋಡುಬಾಣ: ಯುವತಿಯನು 


ಸವಡಿಚೀಲ 


ಕಂಡರು ಕಟಾಕ್ಸದ ಸವಡಿಗೋಲಿಂದೊಡೆದುದೆದೆ (ಕುವ್ಮಾಆ. ೧೮-೨೯); ಕಿವಿವರಂ ಬರಸೆಳೆದು 
ಮುಳಿದಿಸುವ ಕಂತುವಿನ ಸವಡಿಗೋಲ್ಲಳೊ (ಸೌಂದಪು. ೭-೩೩); ಸವಡಿಗೋಲ್ಲಳ 
ಸುರಿದು ಗಜಸೈಂಧವ ಪದಾತಿಯ ತಂಡತಂಡವ ಜವನ ಮನೆಗಟ್ಟಿದನು ನಿಮಿಷಾರ್ಧದಲಿ 
ರಘುನಾಥ (ಆನಂರಾ. ೩-೪-೮). [ಸವಡಿ, + ಕೋಲ್‌] 
ಸವಡಿಚೀಲ (ನಾ). ಎರಡು ಪದದಗಳುಳ್ಳ ಚೀಲ: ಆನಂದಮಯಕೋಶ 
ಮಿಂತಲ್ಲಿಯ್ಕೆದಂ ಸವಡಿಚೀಲದೊಳಗಿರ್ದ ರತ್ನದ ತೆಅದೆ ರಾಜಿಸಿರ್ಪ . . . 
ಸರ್ವತೋಬ್ರಹ್ಮ ವಾಕ್ಕಿಂಗಗೋಚರವು (ವೀಶೈಪು. ೫-೧೦-೨೫). [ಸವಡ್ಮಿ 4 ಚೀಲ) 
ಸವಡಿಡು (ಕ್ರಿ). ಒಟ್ಟಿಗೆ ಇಡು; ಜೊತೆಯಾಗಿಡು: ಇಕಾರಕ್ಕೆ - ದಾಲಿಟ್ಟಂ, 
ಹಂದಿಟ್ಟಂ, ಸವಡಿಟ್ಟಂ (ಶಮದ. ೫೨ ಪ್ರಯೋ). (ಸವಡಿ, 3- ಇಡು | 
ಸವಡಿದಾರ (ನಾ). ಎರಡು ಎಳೆ; ಜೋಡುದಾರ: ಕಿವಿಯೊಳೊಪ್ಪುವ 
ನಾಗರಪಣೆ ಹೊಸಹೊನ್ನ ಸವಡಿದಾರದ ಕೊರಳುಗಳ ನವರತ್ನಭೂಷಣದಾಳ್ಗಳ 
ಮೇಳದೆ ಭುವನೇಶ್ವರನೈೆತಂದ (ಕಂನವಿ. ೧೨-೩೫). (ಸವಡಿ, 4 ದಾರ 
ಸವಡಿನುಡಿ (ನಾ). ೧. ಎರಡು ಮಾತು; ಎರಡು ಶಬ್ದ. ೨. (ಆಲಂ) 
ಇಬ್ಬಗೆಯಾದ ಮಾತು; ಮೊದಲು ಆಡಿದುದಕ್ಕೆ ವಿರುದ್ಧವಾಗಿ ಆಡುವ 
ಮಾತು; ಸುಳ್ಳು: ಸವಡಿನುಡಿಯುಂಟೇ ಚತುರ್ದಶಭುವನದಾಹವದಕ್ಷವೀ 
ಬಾಣವನು ಕೊಟ್ಟೆನು ಮಗನೆ ಬೊಮ್ಮ ಶಿರೋಮಹಾಶರವ (ಕುವ್ಮಾಳ. ೬-೯೮); 
ಅವನಿಪತಿ ಕೇಳ್ನಿಮ್ಮ ಪದಕಮಲವನು ಭಜಿಸುವೆ ಜೀಯ ಚಿತ್ತದಿ ಸವಡಿನುಡಿ ತನಗಿಲ್ಲ 
(ನಳಚ. ೭-೩). [ಸವಡಿ 1 ನುಡ್ಡಿ] 
ಸವಡಿಮರ (ನಾ). ಜೋಡಿ ಮರ : ಸವಡಿಮರ ನೆಗ್ಗಿದವು ಗಡ ಮೈಯವುಚಿದರೆ 
ಬಲುಗತ್ತೆ ಗೂಳಿಯನಿವ ವಿಭಾಡಿಸಿದನೆ (ಕುವ್ಮಾಸ. ೧೦-೧೩). [ಸವಡಿ, + ಮರ) 
ಸವಡಿಯಾನೆ (ನಾ). ಜೋಡಿ ಆನೆ : ಸವಡಿಯಾನೆಯ ಮೇಲೆ ಗಣಿಕಾನಿವಹ 
ದಂಡಿಗೆಗಳಲಿ ಕೆಲಬರು. . . ಕವಿದುದಗಲದಲಿ (ಕುವ್ಮಾಅ. ೧೭-೩೦). 
(ಸವಡಿ, 3- ಆನೆ] 
ಸವಡಿರಥ (ನಾ). ಎರಡು ತೇರು; ಜೋಡುರಥ : ಸಹದೇವ ನಕುಲರ 
ಸವಡಿರಥ ಸಮ್ಮುಖಕೆ ಬಿಟ್ಟವು ಮಾದ್ರಭೂಪತಿಯ (ಕುವ್ಮಾಶ. ೨-೨೧). 
[ಸವಡಿ *- ರಥ) 
ಸವಡಿವಲೆ (ನಾ). ಜೋಡಿಯಾಗಿ ಹೆಣೆದ ಒಂದು ಬಗೆಯ ಬಲೆ; 
ಜೋಡುವಲೆ (7?) : ಬೀಸುವಲೆ ಸವಡಿವಲೆ ತೊಡರುವಲೆ ಹಾಸುವಲೆ 
(ಚತುಪು. ೨-೧-೧೮). (ಸವಡಿ, + ಬಲೆ] 
ಸವಡಿವೆರಳು (ನಾ). ಜೊತೆಗೂಡಿದ ಬೆರಳು; ಜೋಡಿ ಬೆರಳು : ಸವಡಿವೆರಳಲಿ 
ಸೇದುವಂಬಿನ ತವಕಿಗರು ತಣುಬಿದರು (ಕುವ್ಕಾಗ. ೧-೬); ಸೇದಿ ತಾಂ ಸವಡಿವೆರಳಿ 
ನೊಳಂಬ ಕರ್ಣಾಂತಕ್ಕೆದಿಸಿ ನುಡಿದಂ (ಚಿಬಪು. ೧೬-೨೫). 
(ಸವಡಿ, * ಬೆರಳು (ಆ ಬೆರಲ್‌)] 
ಸವಡಿಸತಿ (ನಾ). ಸರಿಸಮಾನಳಾದ ಸ್ತ್ರೀ; ಎಣೆಯಾದ ಸತಿ : ನವದಶೈಕಾದಶದ 
ಸಂಖ್ಯೆಯ ಧವರ ನೆಲೆ ವರಿಸಿರ್ದ ವಾಖ್ಮಾಶಿವೆಯರೆಣೆಯೇ ನಾಗಮಾಂಬಾ ಸತ್ಪತಿವ್ರತೆಗೆ 
ಸವಡಿಸತಿಯರ ಕಾಣೆವು (ತಿಮ್ಮಸ್ವೀ. ಪೀಠಿಕಾ ಸಂಧಿ. ೧೨). [ಸವಡಿ, 1 ಸತ್ತಿ) 
ಸವಡಿಸರ (ನಾ). ಜೋಡೆಳೆ ಹಾರ; ಎರಡೆಳೆ ಸರ : ಕಡೆದ ಪವಳದ 
ಸವಡಿಸರಗಳನು ಕಟ್ಟಿ. . . ಸಿಂಗರಿಸಿ ಕಳಿಪುವೆನು (ಗೀತಗೋ. ೮-೫). 
(ಸವಡಿ, 4 ಸರ) 
ಸವಡಿಸೀರೆ (ನಾ). ಒಂದರ ಜೊತೆಯ ಮತ್ತೊಂದು ಸೀರೆ; ಜೊತೆಜೊತೆ 
ಯಾದ ಸೀರೆ : ಅವಳ ದೈವೋದಯವದ್ಕೆಸಲೆ ಸವಡಿಸೀರೆಯ ಸುತ್ತು ಸಡಿಲದು 
ನಿವಗದಾಗಳೆ ಮಟ್‌ದು ಹಿಂಗಿದುದೆಂದನಾ ಕರ್ಣ (ಕುವ್ಮಾಸ. ೧೬-೫). 
(ಸವಡಿ, * ಸೀರೆ] 
ಸವಡಿಸು (ಕ್ರಿ). ೧. ಎರಡರಷ್ಟಾಗು ; ದ್ವಿಗುಣಗೊಳ್ಳು : ಪಾರ್ಶ್ವಂಗಳಿಂ 
ನೂಲ್ಡೆಗೆದತ್ತೆಂಬಂತೆ ಪಾ!ಶ್ವಾತ್ಮದೆ] ಸವಡಿಸಿತೆಂಬಂತಿರೆ . . . ಬಂದುದಿಂದ್ರಾ 
ಯುಧಾಶ್ವಂ (ಕಾದಂಪೂ. ೪೫೬). ೨. ಜೊತೆಗೂಡು; ಒಂದೆಡೆ ಸೇರು: 


೮೪೧೪ 


30 


40 


ಸವಡೋಲು 


ದಾದಿಯರಿಕ್ಕೆಲಂಗಳೊಳ್‌ ಸವಡಿಸಿ ಸಾರ್ಚಿ ದಟ್ಟಡಿಯೊಳೆಟ್ತರುತಿರ್ದನನಾರ 
ಬೊಪ್ಪನೀ ಕವಡೆಯ ಬೊಪ್ಪನೆಂದು ನಡೆ ನೋಡಿದರ್‌ (ಸೂಕ್ತಿಸು. ೭-೬೬). 
೩. ಕೂಡಿಸು; ಸೇರಿಸು; ಜೋಡಿಸು : ಬಲುವಿಡಿಯ ಬಿಲು ವಾಮದಲಿ 
ಬೆರಳೊಳಗೆ ಸವಡಿಸಿ ತೆಗೆವ ತಿರುವಿನ ಹಿಳುಕು ನಿಮಿರಿದ ತೋಳ ತೋಲ್‌ಕೆ ಬಲದ 
ಭಾಗದಲಿ (ಕುವ್ಮಾಕ. ೨೭-೨೩); ಪೂವಿನ ಬಿಲ್ಲೆ ಸವಡಿಸಿದ ತುಂಬಿ ಮುಡಿವಾಳಗಳ 
ಸಿಂಜಿನಿಯ ಮಂಜುಳಾಂಗಂ ಮೆಚೆದನು (ಚಿಬಪು. ೩೫-೫); ಸವಡಿಸಿ ಬಿಡು ಬಲೆಗಳನಾ 
ಗವಿಯೊಳಗಿಹ ಚಿತ್ರಕಾಯಗಂ ಸೂಕರಗಂ (ನನ್ನಚಾ. ೪-೨೭). ೪. ಹೊಂದಾಣಿಕೆ 
ಮಾಡು; ಸಮನ್ವಯಗೊಳಿಸು : ಹಾಲು ಕಾಸಲಿಕ್ಕೂ ಹುರುಳಿ ಹುರಿಯಲಿಕ್ಕೂ 
ಸರಿಯಾಗದೆ, ಅವನ್ನು ಸವಡಿಸಲಿಕ್ಕೆ ಯತ್ನಿಸುವಲ್ಲಿ ಒಂದು ಒರೆಯಲ್ಲಿ ಎರಡು ಕತ್ತಿಗಳನ್ನು 
ಸಿಕ್ಕಿಸಿಡಲಿಕ್ಕೆ ಪೇಚಾಡುತ್ತೇನೆ (ಕಂನಾಸಾ. ೧೨). ೫. (ಧ್ವನಿಯನ್ನು) ಎರಡೆರಡು 
ಸಲ ಮಾಡು : ಫಿಜ್ರನೆ ತೆಂಗಿನ ಪತ್ರದಂದದಿಂ ಸವಡಿಸಿ ಚಚ್ಚಲಚ್ಚಲಲ 
ಚಚ್ಚಲ ಚಚ್ಚಲಲೆಂದು ಬೈದು ಪಾಟವಣೊಳೆ ಪಕ್ಕಿ ಸೋದು ಬೆಳೆಗಾಯ್ದುದು 
ಪಾಮರಕಾಮಿನೀಜನಂ (ಸೂಕ್ತಿಸು ೪-೭೩೩). "ಜವಳಿಸು' ಪರಾ. 
(ಸವಡಿ * -ಇಸ್ಕು) 

ಸವಡ್ಮು "ಸೊವಡು' ನೋ. 

ಸವಡ್ಮು "ಸವಡಿ,' ನೋ. 

ಸವಡ್ಮು, ಸವಣು, ಸವುಡು, ಸೌಡು (ನಾ). ೧. ಪುರಸತ್ತು; ಬಿಡುವು : 
ಸಾಹೇಬರಿಗೆ ಗೃಹಕೃತ್ಯದ ವಿಷಯದಲ್ಲಿ ತಲೆ ಖರ್ಚು ಮಾಡಲು ಸವದಡಿರಲಿಲ್ಲ 
(ದೀಪಹ. ೫, ೩೭೪); ನನಗಾದರೂ ಸವಡು ಎಲ್ಲದೆ ಹೇಳಿರಿ (ಭಾರತಿ. ೧೧೯). 
ಪಿ. ಅವಕಾಶ; ಸಂಧಿ : ಆಗ ನಾಲ್ವರನ್ನೂ ಒಂದೇ ಗುಡಿಸಲಲ್ಲಿ ಹಾಕಿದ್ದರಿಂದ 
ನಮಗೆ ಮಾತನಾಡಲಿಕ್ಕೆ ಸವಡು ದೊರೆಯಿತು (ಮೇದಿಮು. ೧೧೫); ನಾಳೆ ಗೀಳೆ ಸವಡು 
ನೋಡಿಕೊಂಡು ನಿಮ್ಮ ಮನೇಕಡೇನೂ ಬರತಿದ್ದೆ! (ವೈ. ೧೪೨). ೩. ಸೂಚನೆ; 
ತಿಳಿವಳಿಕೆ : ವರ್ಣನ ಬರಿಯುವದಕ್ಕೆ ಅಡಚಣೆ ಇದ್ದ ಪಕ್ಷದಲ್ಲಿ ಅಮೂಕಛಾಪಿನ 
ಅಥವಾ ಅಂಥಾದರದ್ದು ಹೀಗೆ ಸವಡು ನಮಗೆ ಕೊಟ್ಟ ಪಕ್ಷದಲ್ಲಿ ಫಾಯಿದೆಯಾಗಿ 
ಸೊಯಿ ಉಳಿಯುವುದು (ಮುಂಬವ್ಮಾ. ೬೪). ಸವಣು : ೪. ಖಾಲಿ ; ತೆರವು: 
ಕದವನು ತೆಗೆಯಲು ಕೈಯೊಂದು ಸವಣಿಲ್ಲ ಈರಯ್ಮ ಮಗ ತೊಡೇ ಮೇಲೆ ಮಲಗವ್ನೇ 
(ನಾಪದ. ೧೦೩). ೫. ಸಾಧನ ; ಮಾರ್ಗ : ಅದನ್ನು ತಪ್ಪಿಸಲೂ ಚಿಕಿತ್ಸೆಮಾಡಲೂ 
ರೋಗಿಯನ್ನು ಚೆನ್ನಾಗಿ ಚೇತರಿಸುವ ಸವಣುಗಳಿವೆ (ಕವಿಕೋ. ಓ ೪೭೫). ಸವುಡು : ೧. 
ಬಾನುಲಿ ಅಧಿಉಪಲಧಿಕಾರಿಗಳಿಗೆ ಮಾತಿಗೊಮ್ಮೆ ಕೈಮುಗಿದು ನಗಲು ಸಹ ಸವುಡಿಲ್ಲ 
ವಾಯಿತು (ಹುಚ್ಚುಹು. ೧೯); ನಿನಗೂ ಸವುಡಿಲ್ಲ ಶಾಂತಿಗೂ ಸವುಡಿಲ್ಲ (ಜನಿವಾ. ೧೮). 
ಸೌಡು : ೩. ಮುನಿಸಿಪಾಲ್ಪಿಯ ಕೆಲಸಗಳಾದರೂ ಚೌಡಪ್ಪನವರ ಸೌಡಿಗೆ ಸರಿಯಾಗಿ 
ನಡೆಯುತ್ತಿದ್ದವು (ಹಳ್ಳಹಾ. ೧೭). [ಇ- ಮಠಾ. ಸವಡ, ಸಂವಡ) 

ಸವಡುಮರ (ನಾ). ಒಂದು ಬಗೆಯ ಮರ : ""ಮಹಾಶರಃ - ಸವಡುಮರ'' 
(ಓಷಧಿ. ೧೧೭). [ಸವಡು, 4 ಮರ] 

ಸವಡುಮ್ಮತ್ತ , ಸವುಡುಮ್ಮತ್ತ (ನಾ). ಒಂದು ಬಗೆಯ ದತ್ತೂರ: 
““ರಾಜದುತ್ತೂರಃ - ಸವಡುಮ್ಮತ್ತ'' (ಓಷಧಿ. ೧೩೮). ಸವುಡುಮ್ಮತ್ತ : ""ರಾಜಸ್ಟರ್ಣಃ - 
ಸವುಡುಮ್ಮತ್ತ'' (ಓಷಧಿ. ೧೩೭). [ಸವಡು, 3 ಉಮ್ಮತ್ತ! 

ಸವಡುರೊಟ್ಟಿ (ನಾ). ಪದರಗಳನ್ನುಳ್ಳ ಒಂದು ಬಗೆಯ ಭಕ್ಷ, 
ನವನೀತಮಂ ಕೆನೆಯುಮಂ ಕಣಿಕಮಂ ಸವೆವಂತೆ ಕುಟ್ಟಿ . . . ಸಕ್ಕರೆದುಪ್ಪಮಿಕ್ಕಲವು 
ತಾಂ ಸವಡುರೊಟ್ಟಿ ಪೆಸರಂ ಪಡೆದವು (ಸೂಪಶಾ. ೧-೧೨). 

(ಸವಡ್ಮು (ಆ ಸವಡಿ) *- ರೊಟ್ಟಿ] 

ಸವಡೋಲು (ನಾ). ಆನೆಯ ಮೇಲೆ ಕುಳಿತುಕೊಳ್ಳಲು ಹಾಕುವ ಅಂಬಾರಿ; 
ಹೌದಾ: ರಾಜಭೂವರರು ಖಾಸಾಲನೆಗಳಿಗೆ ಶಿಲೆಬಖ್ತರ ಅಂಬಾರಿಗಳು 
ಸವಡೋಲು ಹಾಕಿಸಿ, ತರಕಷಿ ಕಮಾನುಗಳನ್ನು ಆ ಸವಡೋಲಿನಲ್ಲಿಡಿಸಿ . . . 
ಪೇಷಖಾನೆಯನ್ನು ಹೊರಗೆ ಹಾಕಿಸಿದರು (ಬಖ್ಕರು. ೧೩). 

[?.! ತಮಿ. ಚವುಟೋಲ್‌; ತೆಲು. ಚವುಡೋಲು, ಚೌಡೋಲು] 


ಸವಣ 
1 


ಸವಣ್ಮ "ಶ್ರವಣ್ಮ' ನೋ. 

ಸವಣ್ಮ, ಸಮಣ (ನಾ). ೧. ಸಂನ್ಮಾಸಿ; ಮುನಿ; ಯತಿ. ೨. ಜೈನಸಂನ್ಕಾಸಿ; 
ಕ್ಷಪಣಕ : ಅರಸಿಯೊರ್ವ ಸ![ಪಾಕಾಂ. ಶ್ರವಣಂ ಬಂದೊಡಾತನಂ ಕಂಡು 
ಕರುಮಾಡದಿಂದಿಲ್‌ದು ಪರಿದು ಬಟ್‌ಯಂ ತಗುಳ್ತು . . . ಪೋರುತ್ತಿರ್ವೊಳ್‌ 
(ವಡ್ಡಾರಾ. ೧೧೭-೨೨); ನಾಲ್ವರ್‌ ಸವಣ (ವಾಶಾಂ. ದಿಗಂಬರ]ರ್‌ ಸೈತೆ ತನ್ನ ಮನೆಗಾಗಿ 
ಬರ್ಪುದಂ ಕಂಡು (ಪಂಚತಂ. ೧೯೧-೧೨); ನಮೋಸ್ತುಗಳೆಂದು ಸವಣರ್ಗೆ ಪೆಸರಾಯ್ತು 
(ಶಮದ. ೩೫ ಪ್ರಯೋ). ೩. ಬೌದ್ಧ ಇುನ್ಶ್ಕಾಸಿ; ಬೌದ್ಧಭಿಕ್ನ್ನು: ಮನೆಯತ್ತಲ್‌ 
ಪಾರುವುದರ್ಕೆ ಕಡಂಗಿದನಂ ಚಿತ್ತದೆ ತಿಳಿದಂ ಸವಣನದೊರ್ವಂ (ಸಾನಂದ. ೮-೧). 
೪. ಜೈನಮತಕ್ಕೆ ಸೇರಿದವನು; ಜೈನ: ಸವಣರಾ ಪೇಟೆಯೊಳು ದಿವಸ ಸಂತೆಯ 
ಶಬ್ದನಿವಹ ಪೂರೈಸಿದೇಕಾಂತದೊಳಗೆನ್ನನವಧರಿಸು ಗುರುವೆ (ಮೈಲಾರ. ೪೬-೬೬). 
ಸಮಣ : ೨. ತಿಪ್ಪೆಯೂರೊಳ್ಸಮಣರ ಕಯ್ಕೊಳಿಗ್ಗೆ%% (ಎಕ. ॥॥, ನಂಜನ. 
೧೩೯-೨೮; 9157). 

ಸವಣಗೆಯ್‌, ಸವಣನ ಕೆಯ್‌ = ಜೈನಸಂನ್ಮಾಸಿಗಳಿಗೆ ದಾನವಾಗಿ ಕೊಟ್ಟ 
ಭೂಮಿ ; ಸಂನ್ಮಾಸಿಹೊಲ (7) : ಬಡಗಣ ಸೀಮೆ ಪಿರಿಯ ವಟ್ಟ ಪಡುವಣಸೀಮೆ 
೫೫%ಸವಣಗೆಯ್ಕ ಮೇಲೆ (ಸೌಇಇ. ೫%, ೨೪೭-೪೪; 1067); ತೆಂಕಲಾದಿಯ 
ಬಟ್ಟೆಯ ಮೇರೆ ಪಡುವ ಸವಣನ ಕೆಯ್ಕೆ ಮೇರೆ (ಎಕ. ೪॥, ಶಿಕಾರಿ. ೩೦-೨೯; 1031). 
ಸವಣನ ಕೆಲ, ಸವಣುಗೆಲೆ, ಸವಣ್ಣೆಆ ಎ ಜೈನಸಂನ್ಕಾಸಿಗಳಿಗಾಗಿ ನಿರ್ಮಿಸಿದ 
ಕೆರೆ (?) : ಊರಿನ್ಹಂ ಮೂಡಣದೆಸೆಯಿಂ ಸವಣನ ಕೆಟೆಯ ಕೆಳಗೆ ಗಳ್ಹೆ ಗಳೆಯಲು 
ಮತ್ತರು ೨ (ಎಕ. ೪, ಶಿಕಾರಿ. ೫೬-೬೬; 1115); ಬಸದಿಗೆ ಬಿಟ್ಟ ಸವಣುಗೆಲೆಯ 
ಸೀಮಾಸಮ್ಮಂಧವೆನ್ರೆನ್ನೊಡೆ (ಎಕ. 1, ಚಕ್ಕನಾ. ೨೧-೬೫; 1160); ನಡುಮುಗುನ್ಹದ 
ವಾಯವ್ಯದ ಮೊದಲ ಸವಣ್ಣೆಚೆಯುಮದಜ ಬಡಗಣ ಗರ್ದೆಯುಮವರ್ಕೈ ಸೀಮೆ 
(Non. x1-i, ೭೮-೪೯; 1೦45). ಸವಣನ ಬಿಳಿಲ್‌ - ಸವಣಗೆಯ್‌ :ಸವಣನ ಬಿಳಿಲೊಳ್‌ 
ಬಿಟ್ಟಳ್‌ ಭುವನಸ್ತುತೆ ಮತ್ತಮೊಪ್ಪೆ ಸಲೆ ಪನ್ನೆರಡಂ (ಎಕ. ೪111 ಸೊರಬ. ೨೩೩-೩೪; 1139); 
ಸುಗ್ಗಿಯಬ್ಬೆ ಎಂಬ ರಾಣಿಯು "ಸವಣನ ಬಿಳಿಲಲ್ಲಿ' (ಬಿಳಿಲು - ಬೀಳಿಲು ನ ಗೋಮಾಳ) 
ಹನ್ನೆರಡುಮತ್ತರನ್ನು ಬಿಟ್ಟುಕೊಟ್ಟಿರುವುದು ಮೇಲಿನ ಅಭಿಪ್ರಾಯಕ್ಕೆ ಪೋಷಕವಾಗಿದೆ 
(ಕಶಾಳ. ೩೬೭). ಸಮ್ಪಾಲ್ಲರ ದೇವ ಎ ಶ್ರೇಷ್ಠನಾದ ಜೈನಮುನಿ : ಭೂಎನುತಂ 
ರೂವಾರಕಳಾವಿದ ಜಿನ್ನೋಜನಗ್ರಪುತ್ರಂ ಚಾವಂ ಕೇವಳಮೆ ಸವಣ್ಬಲ್ಲರ ದೇವಂ 
ರಾಜೋಜನಿವರ್ಗಳೆಸೆದರ್ದ್ದರೆಯೊಳ್‌ (ಎಇ. ೫%1 ೪೦-೭೦; 1153). 
[ಆ ಪ್ರಾ. ಸವಣ, ಸಮಣ.! ಸಂ. ಶ್ರವಣ, ಶ್ರಮಣ] 

ಸವಣ್ಮ (ನಾ). ೧. ಕೇಳುವುದು ; ಶ್ರವಣ : “ಶ್ರವಣಂ ಸವಣಂ'' (ಕರ್ಣಾನಿ. ೬೧); 
“ಸವಣ - ೧ ಶ್ರವಣ (= ಕ್ಷಪಣ)'' (ತದ್ದಕೋ. ೪೩). ೨. ""ಕಿವಿ'' (ಪ್ರಭಣ್ಣ): 
ಅದವರ ತಪ್ಪಲು . . . ಸವಣದೊಳೀಳ್ದ ಪೊಸಮಿಸುನಿಯ ಸಲಿಗೆಯಂತೆಯುಂ . . . 
ಆದ್ಯಂತ ದೊಳೇಕನಾದಮೆನಿಸುವ ತಾನದ ಸವಿಯ ಬಲ್ಬಿನ ತಪ್ಪೆಂದು ತಿಳಿಯವೇಬ್ರುದು 
(ಚಿಕವಂ. ೧೭೯-೧೬). [ಇ ಪ್ರಾ. ಸವಣ.! ಸಂ. ಶ್ರವಣ] 

ಸವಣಆ (ನಾ). ಒಂದು ಸ್ಥಳದ ಹೆಸರು (?) : ತಸ್ಮ ಸೀಮಾನ್ತರಂ . . . 
ಪಡುವಾಯ್ಸವಣಆೆಯುಂ ಪುಲ್ಪದಿಯುಂ ಬಡಗಾಯ್ಲಾಮೆ ತೆಂಕಾಕೆಲ್‌ಯ ಕಡೆಗೋಡು 
ಕಿುವಡಿಯೂರೆ ಪಾಲನೂರ ಪೇರೊಟ್ಟೈ (ಎಕ. 1. ನೆಲಮಂ. ೬೧-೭೧; 802). 1%) 

ಸವಣಿ (ನಾ). (ಜೈನ ಅಥವಾ ಬೌದ್ಧ) ಸಂನ್ಕಾಸಿನಿ ; ವಿರಕ್ಷೆ : ಸವಣಂಗೆ 
ಸವಣಿಯಾಯಿತ್ತು ಮಾಯೆ (ಮಹಾದೇ. ಬ. ೧೮-೨೭). 

[ಸವಣ್ಮ 1 - ಇ್ವ./ ಪ್ರಾ ಸಮಣೀ./ ಸಂ. ಶ್ರಮಣೀ। 

ಸವಣಿಸು "ಸಮನಿಸು' ನೋ. 

ಸವಣು "ಸವಡ್ಕು' ನೋ. 

ಸವಣೂರಿ (ನಾ). ಒಂದು ಬಗೆಯ ನಾಣ್ಯ ; ಹದಿನೆಂಟು ಬಗೆಯ 


ವರಹಗಳಲ್ಲೊಂದು : ಬ್ರಿಟಿಷ ಸರಕಾರದ ಅಮಲಿನ ಆರಂಭದಲ್ಲಿ . . . ೧೮ 


ಪ್ರಕಾರದ ವರಹಗಳು ಅಥವಾ ಹೊನ್ನುಗಳು ನಡಿಯುತ್ತಿದ್ದುವು. ಅವುಗಳ ವಿವರ - ೧ |45 


ಗಜಪತಿ... ೧೮ ಸವಣೂರಿ, ರೂ-೩ (ಕಭಾಗೆ. ೨೮೦). (2) 


10 


15 


ಸವತಳಿಸು 
ಸವತಿ, ಸೌತಿ (ನಾ). ೧. ತನ್ನ ಗಂಡನ ಇನ್ನೊಬ್ಬಳು ಹೆಂಡತಿ; ಸಪತ್ನಿ : “ಕೃತ 


ಸವತಿ 


ಸವಣ್ತ್ರಿ (ನಾ). ಜೈನಸಂನ್ಮಾಸಿನಿ ; ಕಂತಿ : ನೋಡ ವಿಧಾತ್ರನ ಗೊಡ್ಡಮನಾಡಿದುದಂ 


ಮುದುಸವಣ್ರಿ[ಪಾಕಾಂ. ಮುದುಕಿಸವಣಿ, ಮುದುಪಸವಣಿ]ಯೊಳ್‌ ಕಿತ್ತಯ್ಯಂ 
ಕೂಡಿದನೆಳಯಬ್ಬೆಯೊಳಂ ಕೂಡಿದನಾ ಮುತ್ತಸವಣನುಂ ತಾನೆನುತುಂ ಅಂತಾ 
ಮೂವರುಮೇಡಿಸಿ ನಗುತ್ತುಂ ಪೋಗೆ (ಜೀವಸಂ. ೯೧-೩೬). 


[ಇ ಸವಣ್ಮ 4 ಇತ್ತಿ (ಇಂ ಇತ್ತಿ?) 


ಸವಣ್ಬಿಟ್ಟಿ (ನಾ). [ಜೈನ] ಸಂನ್ಕಾಸಿಗಳಿಗೆ ಮಾಡುವ ಉಚಿತಸೇವೆ; 


ಶ್ರವಣರಿಗಾಗಿ ಮೂಡುವ ಬಿಟ್ಟಿಕೆಲಸ್‌ ; ದೇವತಾಸ್ತವನಂಗಳ್ಗೆ ಮೂವತ್ತೆರಡು 
ದೋಷಂಗಳಕ್ಕುಮೆಂತೆನೆ ಅರ್ಥಿಯಿಲ್ಲದುದುಂ . . . ಸವಣ್ಬಿಟ್ಟಿಯಂ ಕಳಿಪುವೆನೆಂದು 
ಮಾಬ್ಬುದುಂ . . . ಹಾಡುತ್ತಂ ಮಾಟ್ರುದುಮೆಂದಿವು ಮೂವತ್ತೆರಡು ದೋಷಂಗಳಪ್ಪುವು 


(ಪಸಾರ. ೩೪೧). ಇ ಸವಣ್ಮ + ಬಿಟ್ಟ] 


ಸವಣ್ಮನೆ (ನಾ). ಜೈನದೇವಾಲಯ ; ಚೈತ್ಕಾಲಯ; ಬಸದಿ: "ಸವಣ್ಮನೆ 


ಬಸದಿಯೆನಿಕ್ಕುಂ'' (ಚತುನಿ. ೯೯); ಆರಮನೆಗಲ್ತು ಸೂಳೆಮನೆಗಲ್ತು ಸವಣ್ಮನೆಗಲ್ತು 
ಕೂಡೆ ಬಲ್ಲರ ಬಗೆಗಲ್ತು ವಸ್ತುಕೃತಿಯಂ ಸಲೆ ಪೇಟ್ರುದು ಕಲ್ಲು ಪವೇಬದಂದರ 
ಮನೆಗಲ್ತು ಸವಣ್ಮನೆಗಲ್ಲು ಕೂಡೆ ಬಲ್ಲರ ಬಗೆಗಲ್ತದಾವೆಡೆಗಮಲ್ಪದು ಕಲ್ಪಿ ವಲಂ 
ಕವೀಂದ್ರರಾ (ಕಾವ್ಮಾವ. ೨೦೫). [ಆ ಸವಣ್ಮ 4 ಮನೆ] 
"ಸವದಳಿಸು' ನೋ. 
ಸಾಪತ್ನಿಕಾ ಅಧ್ಕೂಢಾ ಅಧಿವಿನ್ನಾ - ಈ ೩ ಸವತಿ'' (ನಾಚರಾ. ೧೧೬); ನಿನ್ನ 
ರತ್ನಕಂಬಳಮಂ ಪೊದೆದು ಮನೆಗೆ ವಂದೊಡೆ ಸವತಿಯೊಳಪ್ಪ ಶಂಕೆಯಿಂದೆನ್ನ ಭಾರ್ಯೆ 
ಕುಬೇರಶ್ರೀ ಮಾಡದ ಮೇಗಣಿಂದಂ ತನ್ನಂ ನೆಲಕ್ಕಿಕ್ಕಿ ಬಿಟ್ಟು ಸತ್ತಳ್‌ (ವಡ್ಡಾರಾ. ೩೯-೧೭); 
ಶ್ರೀವನಿತೆಗೆ ನಿಜವಿಜಯಶ್ರೀವನಿತೆಯೆ ಸವತಿಯಾಗೆ (ಗದಾಯು. ೪-೧); ಎನ್ನ ಆಪತ್ತು 
ಸುಖದುಃಖವನಿನ್ನಾರಿಗೆ ಹೇಳುವೆ ಶರಣಸ್ಥಳದವರೆಗೆ ಹೇಳಿದರೆ ಮಚ್ಚರ ಸವತಿ ಸಕ್ಕರೆ 
ಬೇವು ಬೆಲ್ಲ ಉಂಟೆ ಇನ್ನಾರಿಗೆ ಹೇಳುವೆ (ಬಸವ. ೩೮೯). ೨. (ಆಲಂ) 
ವಿರೋಧಿಯಾದವಳು; ಹಗೆ : ಅಂಗನೆಯರ್ಕಳ ಸವತಿ ಜರಾಂಗನೆ ತಾನವಳ ಸವತಿ 
ಸಂದಿರ್ದ ನಿಯತ್ಮಂಗನೆಯಾ ಸವತಿಯುಮಂ ಪಿಂಗಿಸಿ ಪುದುವಾಟ್ಟ್‌ ನಕ್ಕೆ 
ಮುಕ್ತ್ಮಂಗನೆಯೊಳ್‌ (ಅಜಪು. ೨-೭೫); ಬವರ ಮುಲ್‌ದುದು ವಿಜಯಲಕ್ಷ್ಮಿಯ ಸವತಿ 
ಸೇರಿತು ಸುಭಟರಿಗೆ (ಕುವ್ಮಾಕ. ೧೧-೪೧). ಸೌತಿ. 

ಸವತಿಕಣ್ಣು ಎ (ಆಲಂ) ಮತ್ಸರದ ನೋಟ ; ಮಾತ್ಸರ್ಯದ ದೃಷ್ಟಿ : ಅದರ 
ಮೇಲೂ ಸರ್ಕಾರದ ಸವತಿಕಣ್ಣು (ಕನ್ನನು. ೧-೨೬, ೧೯೩೮-೩೯). ಸವತಿಕ್ಕೆ - (ಆಲಂ) 
ಬೇರೆಯ ಬೀಗದ ಕೈ ; ಮತ್ತೊಂದು ಬೀಗದ ಕೈ : ಒಟ್ಟಿಗೆ ನಿಮ್ಮ ಮನೆಯ ಎಲ್ಲ 
ಕೀಲಿಗಳ ಸವತಿಕ್ಕೆಗಳು ನನ್ನ ಬಳಿಯಲ್ಲಿವೆ (ಕಳ್ಳಕಾ. ೬೧). ಸವತಿಗಂಧವಾರಣಜಿನಾಲಯ 
ಹೊಯ್ಸಳವಿಷ್ಣುವರ್ಧನನ ಮಹಾರಾಣಿ ಶಾಂತಲೆಯು ಶ್ರವಣ 
ಬೆಳುಗೊಳದ ಚಿಕ್ಕಬೆಟ್ಟದಲ್ಲಿ ಶಾಂತಿಜಿನನಿಗಾಗಿ ಕಟ್ಟಿಸಿದ, ಆಕೆಯ 
ಬಿರುದುಸೂಚಿತವಾಗಿರುವ ಒಂದು ಬಸದಿ ,- ಚೈತ್ಕಾಲಯ : 
ಶಾಂತಲಾದೇವಿ . . . ಶ್ರೀ ಬೆಳ್ಗೊಳದ ತೀರ್ಥದೊಳ್‌ ಸವತಿಗಂಧವಾರಣಜಿನಾಲಯಮಂ 
ಮಾಡಿಸಿ... ಬಿಟ್ಟ ದತ್ತಿ (ಎಕ. ॥ ೧೩೨-೪೩; 1123). ಸವತಿಗಂಧವಾರಣದ ಬಸದಿ ಎ 


ಸವತಿಗಂಧವಾರಣಜಿನಾಲಯ : ಶಾಂತಲಾದೇವಿಯರು ತಾವು ಮಾಡಿಸಿದ 
ಸವತಿಗನ್ಹವಾರಣದ ಬಸದಿಗೆ ಬಿಟ್ಟಿ ದತ್ತಿ (ಎಕ. 1, ೧೩೨-೫೦; 1123). 
ಸವತಿಗಂಧವಾರಣೆ ೨ ಸವತಿಯರ ಅಹಂಕಾರವನ್ನು ಆನೆಯ ಹಾಗೆ 


ನಿಯಂತ್ರಿಸುವವಳು, - ಹೋಗಲಾಡಿಸುವವಳು ; ಹೊಯ್ಸಳ ವಿಷ್ಣುವರ್ಧನನ 
ಹೆಂಡತಿ ಶಾಂತಲೆಯ ಒಂದು ಬಿರುದು : ಸಮ್ಮಕ್ತ್ವಚೂಡಾಮಣಿಯುಂ ಉದ್ದಿ ತ್ತ 
ಸವತಿಗಂಧವಾರಣೆಯುಂ . . . ಅಪ್ಪ . . . ಪಟ್ಟಮಹಾದೇವಿ ಶಾಂತಲಾದೇವಿ 
(ಎಕ. 11, ೧೩೨-೩೯; 1123); ಹೊಯ್ಸಳ ಪಟ್ಟದರಸಿ ಶಾಂತಲಾದೇವಿ ಉದ್ಭೃತ್ತ 
ಸವತಿಗಂಧವಾರಣೆಯಂತೆ (ಸವತಿ. ೨೨೬). ಸವತಿಗಂದಹಸ್ತಿಬಸದಿ ಸವತಿ 
ಗಂಧವಾರಣಜಿನಾಲಯ : ಎಳಸನ ಕಟ್ಟವ ಕೆಜೆಯಾಗಿ ಕಟ್ಟಿಸಿ ಸವತಿಗಂಧಹಸ್ತಿ 
ಬಸದಿಗೆ ಸರುಗಿಗೆ ದೇವಿಯರು ಜಿನಾಲಯಕ್ಕೆ ಬಿಟ್ಟರು (ಎಕ. ॥, ೧೩೨-೪೯; 1123). 


ಸವತಿಮಚ್ಚರ 


ಸವತಿಮದಭಂಜನಿ ಎ ಸವತಿಯ ಗರ್ವವನ್ನು ಭಂಗಿಸುವವಳು ; ಸವತಿಯ | 


ಸೊಕ್ಕನ್ನು ಮುರಿಯುವವಳು ; ಒಂದು ಬಿರುದು : ದ್ವಿತೀಯಲಕ್ಷ್ಮೀವಿಳಾಸ 
ವಿದ್ಮಾಧರಿ ದಾನಚಿನ್ನಾಮಣಿ ಸವತಿಮದಭಂಜಿನಿ . . . ಶ್ರೀಮತ್ತಿರಿಯರಸಿ 
ಮೈಳಲಮಹಾದೇವಿಯ![ರು)ಮಂ (ಸೌಣಇ. ೩1. ೧೦೩-೧೬; ಸು. 1070). ಸವತಿಯ 
ತನಯ = ಗಂಡನ ಬೇರೆ ಹೆಂಡತಿಯ ಮಗ ; ಬಲಮಗ : ""ಸವತಿಯ ತನಯಂ 
ಸಾಪತ್ನ್ಯನಂತವಂ ದಾಯಾದ್ಮಂ'' (ವಸ್ತುಕೋ. ೫೫-೧೯). ಸವತಿಯ ಮಗ, ಸವತಿಮಗ ಎ 
ಸವತಿಯ ತನಯ : ಸವತಿಯ ಮಗನಂ ಬೇಡಿಕೊಳ್ಳಂತೆ (ಧರ್ಮಾಮ್ಯ. ೭-೯೭); 
ಗಾಂಗೇಯಂ ಜ್ಮೇಷ್ಠನುಂ ಸಮರ್ಥ್‌ನುಮಾಗಿಯುನ್ನತನಾಗೆ ರಾಜ್ಯಮನೊಪ್ಪಿಸಿ 
ದುಪಕಾರಕ್ಕಂ ಸವತಿಯ ಮಗನಾಗಿಯುಂ ಸ್ತ್ರೀಸಂಪರ್ಕವಿದೂರನಾಗಿ ಭವಮಂ 
ಕಳೆವುದಕ್ಕಂ ಕೊಕ್ಕರಿಸಿ (ಬಂಹರಿ. ೧೦-೭ ವ); ವೈರಿ ಬೇರುಂಟೆ ಲೋಕದಿ ಸವತಿಮಗನಿಗಿಂ? 
(ಶ್ರೀರಾಮು, ೬೨-೨೩೦); ಸಾವು ತನಕ ಬಿಡದು ಸವತಿಮಕ್ಕಳ ಜಗಳ (ಜನಗೀ. ೬೩). 
ಸವತೀಮದಭಂಜನೆ ಎ ಸವತಿಮದಭಂಜಿನಿ : ರಾಯಜಗದಳಮ(ನೋಜ1(ರತಿ] 
ಮಚ್ಚರಿಪ ಸವತೀಮದಭಂಜನೆ (ಎಇ. 70೮೪11. ೩೫-೩೮; 1082). ಸೌತಿಧಂಗಾರ = 
ಉಪ್ಪಾರರ ಮತ್ತು ಕುರುಬರ ಕುಲಗಳಲ್ಲಿ ವಿಧುರನಾದವನು ಮರುಮದುವೆ 
ಮಾಡಿಕೊಳ್ಳುವಾಗ ಕೊಡಬೇಕಾದ ಹಣ (ಎಸಮ್ಮ. ೫x1, ೬). ಸೌತಿಹೊನ್ನು ವ 
ಸೌತಿಭಂಗಾರ: (ಎಸಮ್ಮೆ. 1 ೧೫). 1< ಸಂ, ಸಪತ್ತೀ./ ಪ್ರಾ. ಸವತ್ತೀ./ ತಮಿ. ಚವತ್ತಿ; 
ತುಳು. ಸವತಿ; ತೆಲು. ಸವತಿ, ಸವತಾಲು.! ಹಿಂ. ಸವತ್‌, ಸೌತ್‌; ಮರಾ. ಸವತ್‌, ಸವತಿ] 

ಸವತಿಮಚ್ಚರ (ನಾ). ಸಪತ್ನಿಯರಲ್ಲಿ ಪರಸ್ಪರವಿರುವ ಮಾತ್ಸರ್ಯ ,- 
ಹೊಟ್ಟೆಕಿಚ್ಚು : ಸವತಿಮಚ್ಚರದಿಂ ತನಗಾತ್ಮಜಾತರಿಲ್ಲದ ಘನಕೋಪದಿಂ . . . 
ಕಾಳಿ ನೂಂಕಿದಳೊಡಸಂದು ಬಂದ ತೊಲೌಯೊಳ್‌ ಮಗನಂ ಪಗೆಯೆಂಬ ಮಾಟೆಯಿಂ 
(ದಶಕು. ೫-೫೯); ಸವತಿಮಚ್ಚರ ಸಖಿಯು ಬಾಧೆಯ ಪವನನುರುವಣಿಯಿಂದ ಪೆರ್ಚೆಯು 
(ನಾಗಷ. ೪-೧೯). [ಸವತಿ 4 ಮಚ್ಚರ] 

ಸವತಿಮತ್ಸರ (ನಾ). ಎ ಸವತಿಮಚ್ಚರ : ಸವತಿಮತ್ಸರ ಎಂತಹ ಕೆಳೆತನವನ್ನಾದರೂ 
ಮುರಿದೀತು (ಶಾಂತಲಾ. ೪೮); ಸಣ್ಣ ಸೀರೆಯೋಳೆ ಸವತಿಮತ್ಸರದೋಳೆ . . . ನನ 
ಕಂಡರ್ಯಾಕೆ ಮುಖಮುನಿಸು (ಹಳ್ಳಿಯ. ೧೦೫). (ಸವತಿ 3- ಮತ್ಸರ] 

ಸವತಿಮಾತ್ಸರ್ಯ (ನಾ). ಇ ಸವತಿಮುಚ್ಚರ : ಚಂಪಕೆಯು ತನ್ನ 
ಸವತಿಮಾತ್ಸರ್ಯದಿಂದ ಮಾತಂಗಿನಿಯನ್ನು ಹೊರದೂಡಬೇಕೆಂದು ಗಂಡನಲ್ಲಿ 
ಹಟಮಾಡಿದಳು (ಬಂಕಿಮ. ೪೦). [ಸವತಿ 3- ಮಾತ್ಸರ್ಯ) 

ಸವತಿವಾಮ್‌ (ನಾ) ಸಪತ್ನಿಯರ ಜೊತೆಯಲ್ಲಿ ನಡೆಸುವ ಸಹಜೀವನ ; 
ಸವತಿಯರ ಜೊತೆಯ ಸಹಬಾಳ್ವೆ: ಚದುರೊಳ್‌ ಜವ್ವನದೊಳ್‌ ವಿಳಾಸ 
ದೆಡೆಯೊಳ್‌ ಮತ್ತೊರ್ವಳೆನ್ನಳಿಲ್ಲದಲೇನಿಂದ್ರನೊಳಾದ ಬಾಯ್‌ ಸವತಿವಾಟೇೀ 
ಪೊಲ್ಲದಾನೊಲ್ಲೆ (ಬಂಹರಿ. ೩-೩೪). [ಸವತಿ 3- ಬಾಟ್‌) 

ಸವತುರಂಗಮ (ನಾ). ಯಜ್ಞದ ಕುದುರೆ ; ಯಾಗದ ಅಶ್ವ : ಸವತುರಂಗಮ 
ದೊಡನೆ ನೀನೇ ಬಂದೆಯಾಯಿಡೆಗೆ (ತಿಮ್ಮಆ. ೬-೧೧೬). ಸಂ.) 

ಸವತೆ, "ಸವುಂತೆ' ನೋ. 

ಸವತ್ಮೆ (ನಾ). ಸಮ ; ಮಟ್ಟಸ : ಅಟ್ಟಿ ನೋಡಿಸು ಮನುಜರ ನಮ್ಮ ದೊರೆ ಬಂದ 
ಬಟ್ಟೆಯ ಕಾನನೆಂಗಳನು ಕುಟ್ಟಿಸಿ ಬಂದನೆ ಸವತೆ ಮಾಡದೆ ನುಗ್ಗುಗುಟ್ಟಿ 
ಬಂದನೊಯೆಂಬುದನು (ನಾಗಕು. ೧೮-೪೫). [ಸವ * -ತ್ಮೆ) 

ಸವತೆಕಾಯಿ "ಸವುತೆಕಾಯಿ' ನೋ. 

ಸವತ್ಸ (ಗು). ೧. ಕರುವಿನಿಂದ ಕೂಡಿದ : "ಸವತ್ಸಸುರಭಿ' ಪರಾ. (ನಾ). 
೨. ಕರುಗಳೊಡಗೂಡಿದವನು ; ಕೃಷ್ಣ : ಭವದೀಯಮನೋಹರಬಾಲ್ಕ 
ವಿನೋದಾಮೃತದೊಳೆಯ್ದೆ ತೀವಿದ ಮತ್ಚ್ಯಾಂತವನಿಂತೀ ವಿಷದಿಂ ತೀವುವುದೇ ಶ್ರೀವತ್ಸ 
ವತ್ಸ ವತ್ಸ ಸವತ್ಸಾ (ಜಗವಿ. ೩-೯೩). [ಸಂ.) 

ಸವತ್ಸನಿವಹ (ನಾ). ೧. ಕರುಗಳ ಗುಂಪು, - ಸಂದಣಿ. ೨. ಕರುಗಳೊಡ 
ಗೂಡಿದವನು; ಕೃಷ್ಣ: ಪೊಕ್ಕಂ ವ್ರಜಮಂ ಸವತ್ಸನಿವಹಂ ವಿಕ್ರಾಂತಚಕ್ರಾಯುಧಂ 

[ಸಂ.] 


(ಜಗೆವಿ ೩-೧೧೫). 


೮೪೧೬ 


5 


ಸವನೋತ್ಸವ 


ಸವತ್ಸಸುರಭಿ (ನಾ). ಕರುವಿನಿಂದ ಕೂಡಿದ ಹಸು : ಆಗಳಂಗರಾಜಂ ತನ್ನಂ 


ಪರಿಚ್ಛೇದಿಸಿ ನೇಸಲ್‌ ಮೂಡೆಯಾಜ್ಯಾಪೇಕ್ಷಣಂಗೆಯ್ದು ಸವತ್ತಸುರಭಿಯನಭಿವಂದಿಸಿ 


(ಪಂಪಭಾ. ೧೨-೧೦೮ ವ). [ಸಂ.] 


ಸವದಳಿಸು, ಸವತಳಿಸು (ಕ್ರಿ). ಸವರು ; ತೀಡು (?): ಮರುತನಲವಿರಳತ್ವವನೇನ 


ಹೇಳುವೆ ಸವದಳಿಸಿ ಮದ್ದಳೆಯ ಲೆಕ್ಕದೆ ಕೊರಳಿಗಿಕ್ಕಿಹುದು (ಸಂಭಪ. ೫-೧೦). 
ಸವತಳಿಸು: ಸವತಳಿಸಿ ಮಾರ್ತಿರುವಿನಲ್ಲಿ ಸಂತವಿಸಿಕೊಂಡರ್ಜುನನು ದ್ರೋಣನ 
ನವನಿಶಿತಬಾಣೌಘದಲಿ ಹೂಳಿದನು ನಿಮಿಷದಲಿ (ಕುವ್ಮಾದ್ರೋ. ೯-೪೬). [ಆ ಸಮತಳಿಸು] 


ಸವದ್ಮೆ "ಸೌದೈ' ನೋ. 
ಸವದ್ಮೆ "ಸೌದ್ಯೆ' ನೋ. 


10| ಸವನ್ಮ (ನಾ). ಯಮ; ಪಿತೃಪತಿ : "ಸವನ - ಶಮನ ಎ ಯಮ (೨ ಸ್ನಪನ)'' 


25 


30 


45 


(ತದ್ಭಕೋ. ೪೩). [ಆ ಸಂ. ಶಮನ! 


ಸವನ (ನಾ). ೧. ಸೋಮಲತೆಯಿಂದ ರಸವನ್ನು ತೆಗೆಯುವಿಕೆ : “'ಸುತ್ಕಾ, 


ಅಭಿಷವ:, ಸವನಂ - ೩ ಸ್ನಾನಕ್ಕೂ ಸೋಮಲತೆಯನ್ನು ಕುಟ್ಟಿ ರಸ ಹಿಂಡುವದಕ್ಕೂ 
ಹೆಸರು'' (ಸಿದ್ಧಾಂತಿ. ೨೨೯). ೨. ಯಜ್ಞ ; ಯಾಗ : ಅಂಗಜಮರ್ದನಾರ್ಚನೋತ್ಸವ 
ಸವನಪ್ರದೀಕ್ಷಿತನಂ . . . ಈಗಳೆನ್ನ ಬಗೆಯುಂ ಬಯಸಿರ್ದಪುದು (ರಾಜಶೇ. ೩-೭೧). 
೩. ಹವಿಸ್ಸು ; ಆಹುತಿ : "ಪ್ರಾತಃಸವನ' ಪರಾ. ೪. ಸ್ನಾನ ; ಮಜ್ಜನ : ಸವನಂ 
ಸವನಂ ಕೃತಕಂಜವನಂ ಜವನಂತೆ ವನಿತೆಗಾಯ್ತು (ಲೀಲಾವ. ೯-೧೩೩); ಸವನದಿನಂಗರಾಗ 
ಮುಮಲಕ್ತಕರಾಗಮುಮೆಯ್ತೆ ಪೋಗಲ್‌ (ಜಗಎ. ೧೪-೧೧೦). ೫. ಹೋಮದ ಅಗ್ನಿ : 
ಸವನಂ ಸವನಂ ಕೃತಕಂಜವನಂ ಜವನಂತೆ ವನಿತೆಗಾಯ್ತು (ಲೀಲಾವ. ೯-೧೩೩). 
೬. ಮಂಗಳಕರವಾದ ಜಲ, ಹಾಲು ಮುಂತಾದ ದ್ರವವನ್ನು ದೇವರಿಗೆ 
ಎರೆಯುವುದು ; ಅಭಿಷೇಕ : ಫೃತಕ್ಷೀರದಧಿ ನಾಳಿಕೇರತೋಯಾಮ್ರರಸೇಕ್ಷುರಸ 
ಗಂಧೋದಕಾದಿಗಳಿಂ ಮಾಡುವ ಸವನಮುಂ (ಆದಿಪು ೧೫-೧೫ ವ); ತ್ರಿದಶಪತಿ 
ಪಾರಿಜಾತಪ್ರದನಾಗದೊಡಾಧಿಪತ್ಮಸವನಮದಿನ್ನಾಗದು ತನ್ನಗಾರಿಗಾಗಿಪ್ಪುದು 
ಧಾರಾಖಡ್ಗಸವನಮಂ ಮತ್ಪುಡ್ಗಂ (ಜಗಎ. ೧೩-೩೧); ಸವನಗಂಧಾಂಬುಪ್ರವಾಹದಿ 
ದಿವಿಜಗಜ ನೀರಾಟವಾಡಿಯೆ ದಿವಿಜರಟ್‌ಕೆಯ ಗಂಧ? ೧ಧುರಮೆನಿಸಿದುದು 
(ಸಾಳ್ವಭಾ. ೩೩-೭೦). ಹ. ಅಭಿಷೇಕ : "ಸವನೋದಕ' ಪರಾ. [ಸಂ.) 


ಸವನಕರ್ತು (ನಾ). ಯಾಗವನ್ನು ನಡೆಸುವವನು ; ಯಾಗದ ಮುಖಂಡ : 


ಶಿವಶಿವಾ ತಪ್ಪಾಯ್ತು ಮಿಗಿಲಾ ಸವನಕರ್ತುವಿಗಿಂತ ನಿಜನಾಮವನು ಕೀರ್ತಿಸುವಾ 
ಶೃಪಚನತ್ಕುತ್ತಮೋತ್ತಮನು (ನಿಭಾಗ. ೩-೧೫-೨೪). [ಆ ಸಂ. ಸವನಕರ್ತ)) 


ಸವನಸಾಪೇಕ್ಷ (ನಾ). ಯಜ್ಞಕಾಲದಲ್ಲಿ ಹೋಮಕ್ಕೆ ಉಪಯೋಗಿಸುವ 


ವಸ್ತು : ಇವೆ 
ಸಾಪೇಕ್ಷಂಗಳಿವೆ (ಕುವ್ಮಾಗ. ೪-೩೬). 


ಮಹಾಮಂತ್ರಾಸ್ತ್ರಸಂತತಿಯಿವೆ ಮಹಾಧನುರಾಜ್ಯಸತ್ಯೃತಿಸವನ 
[ಸಂ.1 


ಸವನಸ್ಥಾನ (ನಾ). [ಜೈನ] ಜನ್ಮಾಭಿಷೇಕದ ಸ್ತಳ : ಭಾರತಾಪರವಿದೇಹೈರಾವತ 


ಪ್ರಾಗ್ವಿದೇಹಲಸದ್ಭೂತಜಿನವ್ರಜಕ್ಕೆ ಸವನಸ್ಥಾನಂಗಳೀ ಶೈಳದೊಳ್‌ (ಪುಷ್ಪಪು. ೧೦-೫೮). 
[ಸಂ.] 


ಸವನಿಸು "ಸಮನಿಸು' ನೋ. 
ಸವನೆಲ (ನಾ). ಸಮತಟ್ಟಾಗಿರುವ ಭೂಮಿ ; ಸಪಾಟಾದ ನೆಲ ,- ಪ್ರದೇಶ : 


ಭೂಮಿಯು ಸವನೆಲವುಳ್ಳದ್ದು, 
(ಕಭಾಗೆ. ೬). [ಸವ, + ನೆಲ) 


ಇಲ್ಲವೆ ತೆರೆಗಳ ಹಾಗೆ ಏರಿಳಿತಗಳುಳ್ಳದ್ದು 


ಸವನೋತ್ಸವ (ನಾ). ೧. [ಜೈನ] (ಮದುವೆ ಮುಂತಾದ ಸಂದರ್ಭಗಳಲ್ಲಿ 


ಮಾಡಿಸುವ) ಮಂಗಳಸ್ನಾನದ ಸಮಾರಂಭ : ಮೃಗನೇತ್ರೆ ಮನಂಗೊಂಡಳ್‌ 
ಮಲಯಜಹಿಮಕರ್ದಮಕಲಿತಸಲಿಲಸವನೋತ್ಸವದೊಳ್‌ (ಪಂರಾಮಾ. ೫-೪೦). 
೨. ಮಂಗಳಕರವಾದ ಜಲ, ಹಾಲು ಮುಂತಾದುವುಗಳನ್ನು ದೇವರಿಗೆ 
ಎರೆಯುವ ಸಮಾರಂಭ ; ಆಭಿಷೇಕ ಮಾಡುವ ಉತ್ಸವ : ಅರಮನೆಯೊಳಗಣ 
ಜಿನಮಂದಿರಕ್ಕೆ ನಡೆತಂದು . . . ಶಾಂತೀಶ್ವರಂಗೆ ಪದೆಪೊದವೆ ಮಾಡಿ ಸವನೋತ್ಸವಮಂ 
(ಪಂರಾಮಾ. ೧೪-೮೩); ಎಸೆವ ಜಿನೇಂದ್ರಬಿಂಬಮನಳುಂಬಮಿದೆಂಬಿನಮಲಟ್ನ್‌ಯುಂ ಪ್ರತಿಷ್ಠಿಸಿ 


ಸವನೋದಕ 


ಮನವಾರೆ ಮಾಡಿ ಸವನೋತ್ಸವಮಂ (ಚಂದ್ರಪು 9-೬೯). ೩. (ಜಿನಶಿಶುವಿನ) 
ಜನ್ಮಾಭಿಷೇಕದ ಸಮಾರಂಭ ; ಜನ್ಮಸವನ : ಪಾಲ್ಗಡಲ ನೀರ ಪರಿವ 
ಪೊನಲ್ಲಳ್‌ . . . ಎಜಗಿದುವಾ ಜಿನೇಂದ್ರಸವನೋತ್ಸವದೊಳ್‌ (ಶಾಂತಿಪು. ೧೦-೫೧); 
ಗಂಧರ್ವ ದೇವದೇವೀಬಂಧುರಸಂಗೀತತುಂಗಮಂಗಳರವಸಂಬಂಧಂ ತೀವಿರ್ದುದು 
ದಿಕ್ಷಂಧಿಗಳೊಳ್‌ ಜಿನನ ಜನನಸವನೋತ್ಸವದೊಳ್‌ (ಬಾಧಪು. ೮-೧೦೩). [ಸಂ.] 

ಸವನೋದಕ (ನಾ). (ಜಿನನ) ಅಭಿಷೇಕದ ಜಲ ,-- ನೀರು : ಭುವನಂ 
ಪವಿತ್ರಮಾದುದು ಸವನೋದಕದಿಂ ದ್ವಿತೀಯತೀರ್ಥೇಶ್ವರನಾ (೪ಜಪು. ೪-೭೫); ಇದು 
ಭುವನಾಧಿಪತ್ಮ ಸವನೋದಕದಿಂ ಗಡ ಪೂತಮಾದುದು (ಗದಾಯು. ೮-೩9). [ಸಂ.] 

ಸವಬೆಸ್ಮ (ನಾ). ಸಮಾನವಾದ ಕಾರ್ಯ : ಎವಗೆ ತವಗೆಂದೀ ಹವಿರ್ಭಾಗವನು 
ಮುತ್ತಿತು ದೇವತತಿ . . . ದಿವಿಜರೊಳಹಸುಗೆಗಳ ಲೆಕ್ಕದ ಸವಬೆಸನ ಸವಿವಾಯ 
ತುತ್ತಿನ ತವಕಿಗರು ಹೊಯ್ದಾಡಿದರು ಸಭೆಯಲಿ ಸುರೇಶ್ವರನೆ (ಕುವ್ಕಾಸ. ೭-೩೯). 

(ಸವ, 4 ಬೆಸ) 

ಸವಬೆಸ್ಮ "ಸವ,' ಪರಾ. 

ಸವರಣೆ "ಸಂವರಣೆ' ನೋ. 

ಸವರನ್‌ "ಸವರನ್ನು' ನೋ. 

ಸವರನ್ನು, ಸವರನ್‌ (ನಾ). ೧. ""ಇಂಗ್ಲೆಂಡಿನ ಒಂದು ಪೌಂಡು ಚಿನ್ನದ 
ನಾಣ್ಮ ; ಸವರನ್ನು'' (506೪180. ಇಂಕಾ). ೨. ಸುಮಾರು ಎಂಟು ಗ್ರಾಂಗಳಷ್ಟು 
ಚಿನ್ನದ ಒಂದು ತೂಕ ಮತ್ತು ಆ ತೂಕದ ಚಿನ್ನದ ಬಿಲ್ಲೆ; ಪವನು: 
ಒಂದು ಬೊಗಸೆ ಸವರನ್ನಾದರೂ ನಿಮ್ಮ ಕೈಯಿಗೆ ಬೀಳೋ ಹಾಗೆ ಮಾಡುತ್ತೇನೆ 
(ಉಮಾಶಿ. ೩). ಸವರನ್‌ : ೨. ಸವರನ್‌ ಬೆಲೆ ಹೇಗಿದೆ ವಿಚಾರಿಸಿ ಬರೆಯಿರಿ 
(ಕೊನಷ್ಟೈ. ೧೬); ಈ ಕಾಸಿನಿಂದಲೇ ಬಂಗಾರದ ಸವರನ್‌ ಬೇಕಾದರೂ ಮಾಡಬಹುದು 
(ಸ್ವಾಮಿಸ್ನೇ. ೭೯). [<— ಇಂ. Sovereign) 

ಸವರಿಸ್ಕು "ಸಮಲ್‌ಸು' ನೋ. 

ಸವರಿಸ್ಮು "ಸಂವರಿಸು' ನೋ. 

ಸವರು, "ಸಮಜು' ನೋ. 

ಸವರು "ಸಮರು' ನೋ. 

ಸವರ್ಣ (ಗು). ೧. ಒಂದೇ ಬಣ್ಣದ ; ಸಮಾನವರ್ಣದ. ೨. ಒಂದೇ ಜಾತಿ 
ಅಥವಾ ವರ್ಗಕ್ಕೆ ಸೇರಿದ. (ನಾ). ೩. "ಸ' ಎಂಬ ಅಕ್ಬರ. ೪. ಹೋಲಿಕೆ ; 
ಸಾದೃಶ್ಯ. ೫. ಸಮರೂಪವುಳ್ಳುದು ; ಏಕರೂಪತೆಯನ್ನು ಹೊಂದಿರುವುದು. 
೬. [ವ್ಯಾಕ) ಒಂದೇ ಗುಂಪಿಗೆ ಸೇರಿದ ಸ್ವರ : ತರದಿನಕಾರಂ ಮೊದಲಾಗಿರೆ 
ಪದಿನಾಲ್ಕುಂ ಸ್ವರಂಗಳಾದಿಯ ಪತ್ತಕ್ಕರಮುಂ ಸಮಾನಮೆನಿಸುಗುಮೆರಡೆರಡವಚೊಳ್‌ 
ಸವರ್ಣಮೆಂತೋದಿದೊಡಂ (ಶಮದ. ೬). (ಸಂ.] 

ಸವರ್ಣದೀರ್ಥುಸಂಧಿ (ನಾ). [ವ್ಯ್ಮಾಕ] "“ಸವರ್ಣಸ್ವರಗಳಿಗೆ ಸಂಧಿಯಾದಾಗ 
ಎರಡಕ್ಕೂ ಒಂದೇ ದೀರ್ಫಸೃರವು ಆದೇಶವಾಗುತ್ತದೆ. ಇದಕ್ಕೆ ಸವರ್ಣ 
ದೀರ್ಫಸಂಧಿಯೆಂದು ಹೆಸರು'' (ಮಧ್ಮಮ. ೧೭೧). [ಸಂ.] 

ಸವರ್ಣವಿಧಾನ (ನಾ). [ವ್ಕಾಕ] ಸಂಧಿಯಾಗುವಾಗ ಘಟಿಸುವ ಸವರ್ಣ 
ಸಂಜ್ಞೆಯ ಕ್ರಮ : ಕ್ರಮದಿಂ ಹ್ರಸ್ಟಕ್ಕಂ ಹ್ರಸ್ಟಮೊದವೆ ದೀರ್ಫಕ್ಕೆ ದೀರ್ಭಮೊದವೆ 
ತಗುಳ್ಳುಂ ಸಮಸಂದಾ ಯುಗಳಂಗಳೊಳಮಳಿನಮಾಗೆಲ್ಲಿಯುಂ ಸವರ್ಣವಿಧಾನಂ 
(ತಮದ. ೭). !ಸಂ.] 

ಸವರ್ಣಸಂಜ್ಲೆ (ನಾ). [ವ್ಕಾಕ] ಸವರ್ಣ ಎಂಬ ಹೆಸರು : ಆ ಪತ್ತಕ್ಷರಂಗಳ್‌ 
ಅನುಲೋಮದೊಳಿರ್ದೊಡಂ ಸವರ್ಣಸಂಜ್ಞೆಯಂ ಪಡೆಗುಂ (ಶಮದ. ೬ ವೃತ್ತಿ). 

[ಸಂ. ಸವರ್ಣಸಂಜ್ಞಾ) 

ಸವರ್ಣಸ್ವರ (ನಾ). [ವ್ಕಾಕ] ಒಂದೇ ಗುಂಪಿಗೆ ಸೇರಿದ ಸ್ವರ : ಅಕಾರಕ್ಕೆ 
೪ಅಕಾರವಾಗಲಿ ಆಕಾರವಾಗಲಿ ಸವರ್ಣಸ್ಟರ ; ಆಕಾರಕ್ಕೂ ಹಾಗೆಯೇ. ಇದರಂತೆಯೇ ಇ 
ಈ ಉಊ ಯ ಹೂ ಇವು ಸವರ್ಣಸ್ವರಗಳ ಚೋಡಿಗಳು (ಮಧ್ಮಮ. ೧೭೧ ಅಡಿಟ.). 

(ಸಂ. 


ಆಳ೧೭ 


ಸವಸಲ್‌ 


ಸವರ್ಣೀಯ (ನಾ). ೧. ಬಿಳಿಯನಲ್ಲದ (ಮುಖ್ಯವಾಗಿ) ನೀಗ್ರೋಜನಾಂಗಕ್ಕೆ 
ಸೇರಿದ ವ್ಯಕ್ತಿ ; ಕಪ್ಪುಜನಾಂಗಕ್ಕೆ ಸೇರಿದವನು : ದಾರಿಗಳ ಮೇಲೆ ಸಿಕ್ಕುವ 
ಬಿಳಿಯರಂತೂ ತಾನೊಬ್ಬ ಸವರ್ಣೀಯನೆಂದು ಅನುಮಾನದ, ಅಸಡ್ಡೆಯ ದೃಷ್ಟಿಯಿಂದ 
ಕಾಣುವರು (ಹೊಸಕ್ಸಿ. ೨೨೮). ೨. (ಭಾರತೀಯಸಂದರ್ಭದಲ್ಲಿ) ಚತುರ್ವರ್ಣ 
ಗಳಲ್ಲಿ ಯಾವುದಾದರೂ ಒಂದು ವರ್ಣಕ್ಕೆ ಸೇರಿದ ವ್ಯಕ್ತಿ. ೩. ಒಂದೇ 
ವರ್ಣಕ್ಕೆ ಸೇರಿದ ವ್ಯಕ್ತಿ; ಸಮಾನವರ್ಗಕ್ಕೆ ಸೇರಿದವನು: ಅವರಿಬ್ಬರೂ 

ಸವರ್ಣೀಯರು (ರೂಢಿ). ([ಸಂ.] 

ಸವಲಕ್ಕಿ "ಸೋಗಿಲಕ್ಕಿ' ನೋ. 


ಸವಲಕ್ಕೆ "ಸವಾಲಕ್ಷ' ನೋ. 


10| ಸವಲತ್ತು, ಸೌಲತ್ತು (ನಾ). ೧. ಸೌಕರ್ಯ ; ಅನುಕೂಲತೆ : ಜಮಾನ್ಹಾರರ 


20 


40 


ಮಕ್ಕಳಿಗಿರುವ ವಿಶೇಷ ಸವಲತ್ತು ತಮಗೆ ಯಾಕಿಲ್ಲ? (ಚರಸ್ಮ. ೧೦೮); ಭಾರತೀಯ 
ಹಾಗೂ ಐರೋಪ್ಕ್ಶ ಖೈದಿಗಳ ಸವಲತ್ತುಗಳಲ್ಲಿ ಅಜಗಜಾಂತರ ಇತ್ತು (ಆತ್ಮಾರ್ಪ. ೧೨೬). 
೨. ಅವಕಾಶ; ಆಸ್ಪದ: ಸಮಾಪದ ಸ್ಥಳಗಳಿಗೆ ಕಾವಲಿನೊಡನೆ ಹೋಗುವ 
ಸವಲತ್ತು ಇತ್ತು (ಮೇದಿಮ. ೧೭೪). ೩. ದಿಯಾಯಿತಿ : ಯುದ್ದ ಮುಗಿದ ನಂತರ 
ಸರಕಾರೀನೌಕರರಿಗಾಗಿ ಈ ಸವಲತ್ತನ್ನು ಕೊಡಮಾಡಿದೆ (ಸಮಸಾ. ೧೨೪). ಸೌಲತ್ತು : 
೧. ಏನೋ ಅವರಿದ್ದಾರಂತ ನಮ್ಮ ಜನಕ್ಕೆ ಸ್ವಲ್ಪಿಲ್ಲ ಸ್ವಲ್ಪ ಸೌಲತ್ತು ಸಿಕ್ಕಾವೆ 
(ನೀನಮು. ೧೯೧); ಬೀಬೀರಾಣಿಯು . . . ತನ್ನ ರಾಜ್ಕದಲ್ಲಿ ಸೇಟರ ವ್ಯಾಪಾರಕ್ಕೆ 
ಏನಾದರೂ ಸೌಲತ್ತುಗಳು ಬೇಕಾದಲ್ಲಿ ಒದಗಿಸುವುದಾಗಿ ವಚನವಿತ್ತಳು 
(ದೌಲತ್‌, ೨೦೯). ([ಇ-- ಅರ. ಸುಹಲತ್‌; ಪಾರ. ಸೋಹಲತ್‌; ಮರಾ. ಸವಲತ್‌, 
ಸೋಹಲತ್‌, ಸೋಹೋಲತ್‌, ಸೌಲತ್‌] 

ಸವಲತ್ತುಕೊಡು (ಕ್ರಿ). ೧. ಅನುಕೂಲ ಮಾಡಿಕೊಡು : ಇಂಥಾ ಪುಂಡರಿಗೆಲ್ಲಾ 
ಅವರು ಸವಲತ್ತು ಕೊಡುತ್ತಿರೂದು ಇನ್ಮಾತಕ್ಕಂತ ತಿಳಿದೀ? (ಮಣ್ಣುಹೆ. ೬೬). 
೨. ಅವಕಾಶಕೊಡು ; ಆಸ್ಪದ ನೀಡು : ಭಟ್ಟರು ಗಂಗೊಳ್ಳಿಯವರಿಗೆ ಪ್ರತಿಯೊಂದು 
ಮಾತಿನಲ್ಲಿ ಇಷ್ಟು ಸವಲತ್ತು ಕೊಟ್ಟಿದ್ದೇ ಆಶ್ಚರ್ಯ (ಆಬೋಲೀ.೧೪೮);ನನಗೆ ಬಿಡುವಾದಾಗ 
ನೀರು ತಂದು ಹಾಕುವುದಕ್ಕೆ ಮಾತ್ರ ನೀವು ಸವಲತ್ತು ಕೊಡಬೇಕು (ಸ್ಮೃಶಿಚಿ. ೩೦೬). 
೩. ರಿಯಾಯಿತಿ ತೋರಿಸು : ನನಗ ಏನು ಸವಲತ್ತ ಕೊಟ್ಟಾಂಗ ಆತು ನೀನು 
(ರಕ್ತಧೃ. ೨೧೬). [ಸವಲತ್ತು 1 ಕೊಡು; 

ಸವಲೆಕ್ಕ (ನಾ). ಒಂದೂಕಾಲುಲಕ್ಷ ; ಸವಾಲಕ್ಷ :ರಕ್ಕಸವೊಯ್ಸಳನೆಮ್ಟಾಜಕ್ಕರವಂ 
'ಬರೆದು ಪಟಮನೆತ್ತಿದಡಿದಿರೊಳ್‌ ಲಕ್ಕದ ಸವಲೆಕ್ಕದ ಮಜುವಕ್ಕಂ ನಿನ್ನಪುವೆ 
ಸಮರಸಂಘಟ್ಟನದೊಳ್‌ (ಎಕ. ೪1, ಮೂಡಗೆ. ೧೩-೩೬; 1063). 

[IP ಇದು "ಸವಲಕ್ಕ' ಎಂಬುದರ ಅಪಲಿಖಿತವಿರಬಹುದು] 

ಸವವಯಸ (ಗು). ಒಂದೇ ಪ್ರಾಯದ : ಸವವಯಸ ದಿವಿಜಖೇಟಕ 
ನವಖೇಟಕನಿಕರಮಗಲದಿರಲಬ್ಬಿಯ ಮೇರುವ ಕೆಲದ ಗಿರಿಕದಂಬಕದವಜ್ಜೆಯಂ 
ಪೋಲ್ತುದಾ ಕುಮಾರನ ಕೆಲದೊಳ್‌ (ಶಾಂತಿಪ ೧೦-೮೧). 

[ಸವ್ಯ * ವಯಸ] 

ಸವಸಮಾಪ್ತಿ (ನಾ). ಯಜ್ಞದ ಕೊನೆ ; ಯಾಗದ ಮುಕ್ತಾಯ: ಸವಸಮಾಪ್ತಿ 
ಯೊಳಖಿಳಸಂಯಮಿನಿವಹಕರ್ಚನ ಮಾಡಿ ಕಲಶೋದ್ಭವನು ಕಳುಹಿದರವರು 
ಹಿಂಸಾರಹಿತಯಜ್ಞದಲಿ (ತಿಮ್ಮಳ. ೯-೬೦). ([ಸಂ.) 

ಸವಸರಿ (ನಾ). ಸರಿಸಮವಾದುದು; ಸಮಾನವಾದುದು: ಹವಣಿಸಿದ ವಾಘೆಗಳ 
ರಾಘೆಯ ಸವಸರಿಯ ಭಾರಾಂಕಲವುಡಿಯ ಗವಿಯ ಗರುವರು ನೂಕಿದರು ತೇಜಿಗಳ 
ನೋಜೆಯಲಿ (ಕುವ್ಮಾಭೀ. ೪-೫೦). (ಸವ, ಷಾ ಸರಿ] 

ಸವಸಲ್‌ (ಕ್ರಿ). ಚೆನ್ನಾಗಿ ಪ್ರಸಿದ್ಧವಾಗು; ವಿಶೇಷವಾಗಿ ಪ್ರಚಾರದಲ್ಲಿರು: 
ಸವಸಂದಾಯದೊಡಂ ಸಂಭವಮಾದುದು ಚಾಗಂ (ಎಕ. 1%, ಹೆಗ್ಗಡ. ೧೮-೬; 1057); 
ಸವಸಂದ ಮುಖಂ ಪ್ರತಿಮುಖಮವಮರ್ಶಂ ಗರ್ಭಮಂತೆ ನಿರ್ವಹಣಮೆನಿಪ್ಪುವವೆಯ್ದೆ 
ಸಂಧಿಯಕ್ಕುಂ (ಕಾವ್ಕಾವ. ೯೫೭); ಸವಸಂದ ಕಾಲವಾಚಕಮಿವು ನಾಡಿದು ನಾಳೆ ನಿನ್ನೆ 
ಮೊನ್ನೆಗಳ್‌ (ಶಮದ. ೩೨೨). [ಆ ಸಮಸಲ್‌] 


ಸವಸಿ 


ು ಸವಸಿ ಗುಡಿಗೆಲಪೆಯುಮನಣುಂಗ 
(7 


ಸವಸಿ (ನಾ). ಒಂದು ಸ್ಥಳದ ಹೆಸರು 
೫X೩ ಳಿತಮಾಳುತ್ತಿರೆ (ಎಕ. ೪1,ಶಿಕಾರಿ. ೧೭೯-೯; 997). 

ಸವಸು "ಸಮೆಯಿಸು' ನೋ. 

ಸವಸ್ಮು "ಸಮೆಯಿಸ್ಸು' ನೋ. 

ಸವಸುತಿ (ನಾ). ಒಂದೇ ಸ್ವರಸ್ಥಾಯಿ ; ಸಮಶ್ರುತಿ : ಗಾಣರ್‌ ಸವಸುತಿಯಿಂ ರತಿ 
ವೀಣೆಯನೆಟ್ಟಆ್‌ಸಿದಂತೆ ಪಾಡಿದರಾಗಳ್‌ (ಪಾರ್ಶ್ವಪು. ೧೨-೨೩). [ಆ ಸಂ. ಸಮಶ್ರುತಿ] 

ಸವಹರೆಯ (ನಾ). ಸಮಪ್ರಾಯ ; ಒಂದೇ ವಯಸ್ಸು : ವೀರಸೇನಾನಿವಹದೊಳು 
ಸಹದೇವನಾತನ ಸವಹರೆಯ ನಕುಲಾಂಕನಿವರಾಹವಧುರಂಧರರು (ಕುವ್ಮಾಭ ೨-೧೫). 

(ಸವ, * ಹರೆಯ (ಆ ಪರಯಂ)] 

ಸವಳ "ಸಬಳ್ಳ' ನೋ. 

ಸವಳದೆ, ಸಮಳ್ತಡೆ, ಸವಳ್ತಡ, ಸವಳ್ತಡೆ (ನಾ). ಪ್ರಾತಃಕಾಲ; ಪ್ರಭಾತ: 
""ಉದಯಮನುಸಿರ್ವವು ತಿಳಿ ಸವಳದೆ ಪೊಲಟ್ತಡೆನೆ ಸವಳ್ತಡೆಯೆನೆಯುಂ'' 
(ಶಮದ. ೩೨೧); ಸವಳದೆ ದುಗ್ಗಾಮಯ ರುಧಿರವಸಾನ್ವಿತಮಾಗಿ ಪಂಚಪಲ್ಲವಜಲಮಂ 
ಪವಣಣಾಿದೆಚೆದೊಡೆ . . . ಕುಸುಮಿಸುಗುಂ (ಲೋಕೋಪ. ೬-೪೪); ಮೃಗಸೇನನ ಪೆಣನಂ 
ತೊಟ್ಟಗೆ ಸವಳದೆ ಘಂಟೆ ಕಂಡು ದುಃಖಿಸಿ (ಧರ್ಮಾಮೃ. ೧೦-೨೭೯); ಅರುವರುಂ 
ಪಾಳಿಯಿಂದೋರೊರ್ವರೆಯ್ತಂದು ತಂತಮ್ಮ ಸೂಳಾಳ್ಕೆಗಮರ್ದ ಸವಳದೆ ಪಗಲ್‌ 
ಬಯ್ದು ಚೆಂದವಂ , . . ತೋರ್ಕೊಳಿಸುತ್ತೆ ಯತುಹೃದಯಮಂ ತಾಂ 
ಗಳುಪದೇಶಮಿತ್ತಿತ್ತು (ಸಂಸಪ. ೨೮-೧೫). ಸಮಳ್ತಡೆ : ""ಕಾಲ್ಕಂ, ಉಷ: . . . ಪ್ರಾತಃ, 
ವೃಷ್ಟಂ - ಈ ೧೦ ಸಮಳ್ತ(ಡೆ)ಟ್‌'' (ಹಲಾಯು. ೧೯-೧೧೧). ಸವಳ್ಮಡ: 
ಹೇಮಂತನೃಪನ ಬೆಳ್ಳಸದವೋಲಾಗಳ್ಳವಳ್ಲಡಂ ಮಂಜು ದೆಸೆದೆಸೆಯನಾವರಿಸಿರ್ದುದು 
(ಶೇಷರಾ. ೨೫-೧೦); ಪೊಟ್ತಡಂ , ಸವಳ್ತಡಂ (ಶಬ್ದಾನು. ೨೦ ಪ್ರಯೋ). ಸವಳ್ತಡೆ : 
ಸವಳ್ತಡಿಂಗೆ , ಪೊಬ್ರಡಿಂಗೆ , ಸವಳ್ತಡಿನ , ಪೊಬ್ತಡಿನ (ಶಮದ.೩೨೧ವೃತ್ತಿ). "ಪೊಟ್ತಿಯ್‌' 
ಪರಾ. (ದೇ.॥7./ ಮರಾ. ಸವಳ; ಹಿಂ. ಸವೇರಾ] 

ಸವಳಿ "ಸವಡಿ' ನೋ. 

ಸವಳಿಕೆಯ್‌ "ಸವಡಿಗೆಯ್‌' ನೋ, 

ಸವಳು "ಸವುಳ್ಳು' ನೋ. 

ಸವಳುನೀರು "ಸವುಳುನೀರು' ನೋ. 

ಸವಳ್ತಡ "ಸವಳದೆ' ನೋ. 

ಸವಳ್ತಡೆ "ಸವಳದೆ' ನೋ. 

ಸವಜ್‌ಸು "ಸಮಜ್‌ಸು' ನೋ. 

ಸವಲು "ಸಮಖಜು' ನೋ. 

ಸವಾ, ಸವ್ವಾ (ನಾ). ಒಂದು ನಿರ್ದಿಷ್ಟವಾದ ಪ್ರಮಾಣ ; ಒಂದೂಕಾಲು: 
"ಸವಾಸೇರು' ಪರಾ. ಸವ್ವಾ : ಎಂಟು ಆಣಿ ಹಿಡದು ಸವ್ವಾ ಇಂಚದವರಿಗೆ ಎರಡು 
ಆಣಿಯ ಅಂತರವಿರುವುದು (ಮುಂಬವ್ಕಾ. ೧೦೩). "ಸವ್ವಾಸೇರು' ಪರಾ. [ಇ--ಓಿಂ. 
ಸವಾ; ಮರಾ. ಸವಾ, ಸವಾವ್‌, ಸವ್ವಾ.! ಪ್ರಾ. ಸವಾಯ./ ಸಂ. ಸಪಾದ] 

ಸವಾಯಿ (ಗು). (ಆಲಂ) ಶ್ರೇಷ್ಠವಾದ ಹುದ್ದೆಯ : ಸ್ವಾದೆಸಂಸ್ಥಾನದ 
ಸವಾಯಿ ಬಸವಲಿಂಗರಾಜರು ಕೊಡಗಿನ ಸಂಸ್ಥಾನದ ವೀರರಾಜೇಂದ್ರ ಒಡೆಯರವರ 
ಕ್ಷೇಮಕುಶಲವನ್ನು ಕೇಳಿದರಿಂದ (ರಾಜೇಂದ್ರ ೨೦೮). 

[ಇ-- ಹಿಂ. ಸವಾಈ, ಸವಾಯ; ಮರಾ. ಸವಾಈ, ಸವಾಯ್‌, ಸವಾಯಾ) 

ಸವಾರ್‌ಕಚೇರಿ 'ಸವಾರಕಚೇರಿ' ನೋ. 

ಸವಾರ, ಸುವಾರೃ, ಸ್ಟಾರ (ನಾ). ೧. ಕುದುರೆಯ ಮೇಲೆ ಕುಳಿತು ಪ್ರಯಾಣ 
ಮಾಡುವವನು ; ಅಶ್ವಾರೋಹಿ : ಗುಂಡಪ್ಪ ಸವಾರನನ್ನು ಕೆಡವಿದ ಕುದುರೆಯಂತೆ 
ತಾನೂ ತನ್ನ ಮನೆಯ ಒಳಭಾಗಕ್ಕೆ ಹೋದ (ಕೊನೆಬೇ. ೪೧); ನಿಜವಾಗಿ ಆ 
ಕುದುರೆಯ ಮೇಲೆ ಮತ್ತೊಬ್ಬ ಸವಾರನಿದ್ದನು (ಕಳಹು. ೨). ೨. ಕುದುರೆಯ ಮೇಲೆ 
ಕುಳಿತು ಯುದ್ಧಮಾಡುವ ಸೈನಿಕ ; ರಾವುತ ; ಅಶ್ವಾರೋಹಿಯಾದ ಸೃನಿಕ : 
ಕುದುರೆಗಳ ಬೇಗದಿಂದೇರಿರುವ ತುರುಪಿನ ಸವಾರರಂ . . . ನೀ ನೋಡು 


೮೪೧೮ 


10 


20 


40 


ಸವಾರಿ 


(ಆರ್ಚಾವಿ. ೨೪-೪೮); ಇವನು ಮುದುಕನಾದರೂ ಒಳ್ಳೆ ಸವಾರ (ಪ್ರವಾಇ ॥, ೨೬೯). 
೩. ಪ್ರಾಣಿ, ವಾಹನ ಮುಂತಾದುವನ್ನು ಏರಿದವನು ; ಆರೋಹಿ : ಇಲ್ಲಿರುವ 
ನಾಲ್ಕು ಶಿಲ್ಪದಲ್ಲಿ ವಿವಿಧ ಪ್ರಾಣಿಗಳಲ್ಲದೆ ಅವುಗಳ ಮೇಲೆ ಸವಾರರ ಚಿತ್ರಗಳನ್ನು ಸಹ 
ನಾವು ಕಾಣಬಹುದು (ನೊಳಂಬ. ೧೨೩); ಸೈಕಲ್‌ ಸವಾರನ ಮುಖ ನೋಡಿದೆ 
(ನಾಪೋಲೀ. ೯೨). ಸುವಾರ, : ೨. ಹಡಪಿಗರು ಚಾಮರಿಗರೆಡೆಯಾಡುವವರು 
ಹೂವಾಡಿಗರು ಸುವಾರರರಸಾಳುಗಳು ಹಾವುಗೆಯ ಹಿಡಿದವರು . . .`ಸೊಗಯಿಸಿದರಾ 
ಸೌಂದರೇಂದ್ರನಿಂಪಡರಿದೊಡ್ಡೋಲಗದೊಳು (ಸಾಂದಪು. ೬-೫೯). ಸ್ವಾರ : ೧. ಇದು 
ಅಲ್ಲಿಯ ಕುದುರೆ ಮತ್ತು ಸ್ಟಾರನಿಗೂ ತಿಳಿದ ಮಾತು (ಬಂಗಾಹೆ. ೨). ೨. ಸರದಾರ, 
ಸ್ಟಾರ , ಶಿಬಂದೀಜನರಿಗೆ ಹೊತ್ತುಹೊತ್ತಿಗೆ ವೇತನವು ದೊರೆಯುತ್ತಿದ್ದು . . . 
ಪರಚಕ್ರದ ಭಯವಿಲ್ಲದೆ ನಿರಂಕುಶಪ್ರಭುತ್ವವನ್ನು ನಡೆಯಿಸುತ್ತಾನೆ (ಮಂಜುಕ. ೧೩). 
(4 ಪಾರ. ಸವಾರ್‌, ಸುವಾರ್‌; ಹಿಂ. ಸವಾರ್‌; ಮರಾ. ಸವಾರ್‌, ಸ್ಟಾರ್‌] 

ಸವಾರಕಚೇರಿ, ಸವಾರ್‌ಕಚೇರಿ, ಸ್ವಾರಕಚೇರಿ (ನಾ). ಅಶ್ವದಳಕ್ಕೆ ಸಂಬಂಧಪಟ್ಟ 
ಕಾರ್ಯಾಲಯ : ಕಂದಾಚಾರ ಸವಾರಳಚೇರಿ ಭಕ್ಷಿ ದೇವರಾಜೈಆಅರಸಿನವರು 
ಶ್ರೀಗೋಮಟೇಶ್ವರಸ್ವಾಮಿಯವರ ಮಸ್ತಕಾಭಿಷೇಕಪೂಜೋತ್ಸವದಿವಸ ಸ್ವರ್ಗಸ್ಥ 
ರಾದ್ದಕ್ಕೆ (ಎಕ. 118) ೩೨೪-೧೪;1627). ಸವಾರ್‌ಕಚೇರಿ : ಕಛೇರಿಗಳು. ೧ ದಿವಾನ್‌ಕಚೇರಿ 
* ೬೬ “೬ ಸವಾರ್‌ಕಚೇರಿ. ೩ ತೋಷೇಖಾನೆ (ಮಹಾವಂ. 1 ೩೮). ಸ್ವಾರಕಚೇರಿ: 
ಸ್ವಾರಕಚೇರಿ ಬಕ್ಷಿ ಭೀಮರಾಯರಿಗೆ ದಯಪಾಲ್ಸಿ ಯಿನಾಮು ಕೊಡಿಗೆ ಹತ್ತವಾಲು 
ಗ್ರಾಮ %%% (ಮೈಆರಿ. ೧೯೪೦, ೪೯-೪; 1818). [ಸವಾರ “- ಕಚೇರಿ] 

ಸವಾರಿ, ಸಾರ್ಕಿ, ಸ್ವಾರಿ (ನಾ). ೧. ಪ್ರಾಣಿ, ವಾಹನ ಇತ್ಯಾದಿಗಳ ಮೇಲೆ 
ಕುಳಿತು ಸಂಚರಿಸುವುದು : ಊರ ಒಳಗೆ ಅವಳು ಕುದುರೆ ಹತ್ತುತ್ತಿರಲಿಲ್ಲ. ಸವಾರಿ 
ಯಾವಾಗಲೂ ಊರ ಹೊರಗೆ (ಪುಟ್ಟರ. ೨೯); ಚೆನ್ನಾಗಿ ಸವಾರಿಯನ್ನು ಬಲ್ಲವನು 
ಸೊಗಸಾದ ಕುದುರೆಯನ್ನು ನೋಡಿ ಇದನ್ನೇರಿ ವಿಹರಿಸದಿದ್ದರೆ ನಾನು ಸವಾರಿಯನ್ನು 
ಕಲಿತೇನು ಫಲ? ಎಂಬಂತೆ (ನಡೆದಾ. ॥, ೧೪೯೫). ೨. ಸಂಚಾರ; ತಿರುಗಾಟ; 
ವಹಾರ: ಭೂಪಕುಲದೀಪ ಕೃಷ್ಣೇಂದ್ರನ ಸವಾರಿಯೊಳ್‌ ಆ ಫಣಿಪನಾ ದಿನಪನಾ 
ಸುರಪನುಂ . . . ಕಾಪುರುಷರಂತೆ ತಲೆ ಕುಗ್ಗಿ ಕಾಣಿಸದೆಯುಂ (ಅರ್ಚಾವಿ. 3೪-೫೨); 
ವಿದೂಷಕನಿಲ್ಲದೆ ರಾಜಾಧಿರಾಜನ ಸವಾರಿ ಹೇಗೆ ಪ್ರವಾಸರತವಾಗಬೇಕು? 
(ದೀಪಹ. ॥, ೨೩೪). ೩. ರಾಜರು ಮುಂತಾದ ಹಿರಿಯ ವ್ಯಕ್ತಿಗಳನ್ನು 
ಉದ್ದೇಶಿಸುವಾಗ ಬಳಸುವ ಮಾತು; ಗಣ್ಮವ್ಯಕ್ತಿಗಳನ್ನು ಗೌರವಾರ್ಥವಾಗಿ 
ಸಂಬೋಧಿಸುವಾಗ ಬಳಸುವ ನುಡಿ : ಪರಸ್ಮಳದ ವಿದ್ವಾಂಸರುಗಳ ಪರಿಚಯವನ್ನು 
ಸವಾರಿಗೆ ಮಾಡಿಕೊಡಲಾಯಿತು (ನಾಕಲಾ. ೧೦). ೪. ರಾಜರು ಮುಂತಾದ ಹಿರಿಯ 
ವ್ಯಕ್ತಿಗಳ ಆಗಮನವನ್ನು ಸೂಚಿಸಲು ಬಳಸುವ ಮಾತು : ಮಹಾರಾಣಿಯವರ 
ಸವಾರಿ ಬೇರೆ ದಯಮಾಡಿಸಿತ್ತು (ಚಿಕ್ಕದೇ. ೧೪೯). ೫. ಮೆರವಣಿಗೆ: "ಜಂಬೂಸವಾರಿ' 
ಪರಾ. ೬. ಗಾಡಿಗೆ ಕಟ್ಟುವ ಕಮಾನಿನಾಕಾರದ ಬಿದಿರಿನ ರಚನೆ. : ಬಂಡಿಗೆ 
ಸವಾರೀ ಕಟ್ಟಿದ್ದರು. ಸವಾರಿಯ ಮೇಲೆ ಕೆಂಪುಪಟ್ಟಿಯ ಒಂದು ತೆಳುವಾದ ಗುಡಾರವನ್ನು 
ಬಿಗಿದಿದ್ದರು (ರಕ್ತಥ್ವ. ೧). ಸಾಧ್ಮಿ : ೨. ""ಸಾರಿಯೆನಲು ವಿಹಾರದೊಳ್‌'' (ಕಶರ. ೧೦೬); 
ನೋಟಕಜನ . . . ಇಳೆಯಾಣ್ಮನ ಸಾರಿಯತುಲ ಸಂಭ್ರಮವ ನೋಡಳವಟ್ಟು 
ಸಂದಣಿಸಿದರು (ಕಂನಎ. ೨೨-೭೬); ಪರಮನಿತ್ತಲಪಾರ ಮೋದದೆ ವೇದವಾಜಿಯ ಸಾರಿಯಂ 
ಭರದೆ ಮಾಡಲ್‌ (ಜಾಲಾಸ್ಮ. ೪-೧೧-೬೨). ಸ್ಟ್ರಾರಿ : ೨. ರಾಜನು ಸ್ಟಾರಿಯ ಹೋಗಿಬರುವಾಗ 
(ಧೃರಸೂ. ಓ ೮೯); ದೆರಿಡಿನೊಳು ನೀಲಗಳ ಚಕ್ರವರ್ತಿ ಪಟ್ಟದ ಅನೆ ಮೇಲೆ ಕುಳಿತು 
ವಿನೋದದಲಿ ಸ್ಟಾರಿ ಹೊರಟಿರಲು (ಕೊಲ್ಲಿಮಾ. ೫೩-೩); ಭೇರಿ ನೌಬತ್ತು ನಗಾರಿವಾದ್ಮವು 
ಭಾರಿವೈಭವದಿಂದ ಕಂಸನ ಸ್ಟ್ರಾರಿ ತೆರಳಿತು (ಕರ್ನಾಕ. ೩೩೫). ೩. ಅಲ್ಲಮಪ್ರಭು ಪ್ರಾಣ 
ಅತಿಸುಪ್ರವೀಣ ಉಲ್ಲಾಸದಿಂ ಸ್ವಾರಿ ಅಲ್ಲಾಡುತಿರ್ದ (ಶರಲೀ. ೧೦೦-೧೮). 
೪, ಬಹುದಿವಸದಿಂದ ಸ್ವಾಮಾಯವರು ಮೃಗಯಾವಿಹಾರಕ್ಕೆ ಸ್ವಾರಿಯಂ ಬೆಳೆಯಿಸಲಿಲ್ಲ 
(ಸೌಗಂಧಿ. ೪೭-೧೧); ಭೂಪರೊಡನೆ ಸಾರಿದರು ಚಾರಕರು ಮಿತಪರಿವಾರದೊಡವಾ 
ದ್ವಾರದಲಿ ನೃಪವೀರನೆನಿಪ ಪಲಾಂಡರಾಯನ ಸ್ಟಾರಿ ನಿಂದಿಹುದೆನ್ನುತ 
(ಪಲಾಂಡು. ೧೦). 


ಸವಾರಿಗಾಡಿ 


ಸವಾರಿಮಾಡು - ೧. ಪ್ರಾಣಿ, ವಾಹನ ಮುಂತಾದುವುಗಳ ಮೇಲೆ ಕುಳಿತು 

ಸಂಚರಿಸು : ಓಡುವ ಕುದುರೆಯನ್ನು ಕಂಡಾಗ ನಾನೂ ಸವಾರಿ ಮಾಡಬೇಕೆಂಬ ಚಪಲ 
ಮನಸ್ಸಿಗೆ (ಹುಚ್ಚುಹು. ೧೬); ಕುದುರೆ ಹಿಡಿದು ಸವಾರಿ ಮಾಡಲಾಗದೆ ರಾಜಾಧಿರಾಜರೆಲ್ಲ 
ಸತ್ತುಹೋದರು (ಕಜಕಾ. ೨೮೭). ೨. (ಆಲಂ) ಅಧಿಕಾರವನ್ನು ಚಲಾಯಿಸು ; 
ದಬ್ಬಾಳಿಕೆ ನಡೆಸು : ಅವನು ತನಗೆ ಖುಷಿ ಬಂದಂತೆ ನಮ್ಮ ಮೇಲೆ ಸವಾರಿ 
ಮಾಡುತ್ತಿದ್ದಾನೆ (ಪುನರು. ೩೧೯). ಸ್ವಾರಿಮಾರ್ಗ ಎ ಸಂಚಾರದ ಮಾರ್ಗ ; ವಿಹಾರದ 
ದಾರಿ : ಆ ಅರಣ್ಯದಲ್ಲಿ ಅನಿಮಿಷಯ್ಕಗಳೆಂಬ ಅರಸು ಸ್ವಾರಿಮಾರ್ಗವಾಗಿ ಬರಲು 
(ಶರಲೀ. ೧೦೦-೧೮ ವ). [ಇ-- ಪಾರ. ಸವಾರೀ, ಸುವಾರೀ; ಹಿಂ. ಸವಾರೀ, ಸ್ವಾರೀ; ಮರಾ. 
ಸವಾರೀ , ಸುವಾರೀ , ಸ್ವಾರೀ./ ತಮಿ . ಚಾರಿ] 

ಸವಾರಿಗಾಡಿ (ನಾ). ೧. ಊರಿಂದ ಊರಿಗೆ ಪ್ರಯಾಣಕ್ಕಾಗಿ ಉಪಯೋಗಿಸುವ 
ಗಾಡಿ ; ಕಮಾನುಗಾಡಿ : ತಿಪಟೂರು ಕುಣಿಗಲ್ಲುಗಳಿಗೆ ಈಗ ಸವಾರಿಗಾಡಿಗಳು 
ಹೋಗುತ್ತಿಲ್ಲ. ಸವಾರಿಗಾಡಿಗಳೇ ಊರಲ್ಲಿಲ್ಲ (ನನ್ನೂರು. ೩೧೩). ೨. ಒಂದು 
ಕುದುರೆಯ ಅಥವಾ ಒಂಟೆತ್ತಿನ ಗಾಡಿ; ಎಕ್ಕ: ಆ ಜಮಾನಿನಿಂದ ಬಂದ 
ಫಸಲನ್ನು ಮಾಲೀಕರು ದೂರದೇಶಗಳಲ್ಲಿ ಮಾರಿ ತಮಗೆ ಬೇಕಾದ ಟೋಪಿ, 
ನಡೆಗೋಲು, ಸವಾರಿಗಾಡಿ, ಕಂಚಿನ ಪ್ರತಿಮೆ ಮೊದಲಾದ ವಸ್ತುಗಳನ್ನು ಕೊಳ್ಳುತ್ತಿದ್ದರು 
(ಪುನರು. ೨೮೯). [ಸವಾರಿ 4 ಗಾಡ್ಮಿ] 

ಸವಾರಿಲಾಖೆ (ನಾ). ಎ ಸವಾರಕಚೇರಿ : ಬ್ರಿಟಿಷ್‌ ಸರ್ಕಾರಕ್ಕೆ ಸಲ್ಲುವ ಪೊಗದಿ, 
ಕ್ಯಾವಲ್ರಿ ಎಂದರೆ ಸವಾರಿಲಾಖೆ, ಈ ಬಾಬುಗಳ ಖರ್ಚು ಹೊರತು . . . ೩% ಲಕ್ಷ 
ರೂಪಾಯಿ ಸಹ ಸಂದಾಯವಾಗಬೇಕೆಂದು ತೀರ್ಮಾನವಾಯಿತು (ಮಹಾವಂ. 1 ೯೮). 

[ಸವಾರಿ 3- ಇಲಾಖೆ] 

ಸವಾರುಜನ (ನಾ). ಅಶ್ವಾರೋಹಿಗಳಾದ ಸೈನಿಕರ ಸಮೂಹ ; ರಾವುತರ 
ಗುಂಪು : ಹೈದರಲ್ಲಿಖಾನರಿಗೆ . . . ಸವಾರುಜನ ೫೦ ಅಹಪಾಂ ಪ್ಮಾದಿ ಜನ ೨೦೦ 
ಸಹಾ ನೇಮಕವಾಗಿ ಪ್ರಾಬಲ್ಕಕ್ಕೆ ಪ್ರಾರಂಭವಾಯಿತು (ಹೈದರ. ೨೩). 

[ಆ ಸವಾರ 4 ಜನ] 

ಸವಾಲ್‌ "ಸವಾಲು' ನೋ. 

ಸವಾಲ್‌ಲಾವಣಿ "ಸವಾಲುಲಾವಣಿ' ನೋ. 

ಸವಾಲ್‌ಹಾಕು "ಸವಾಲು' ಪರಾ. 

ಸವಾಲಕ್ಸ, ಸವಲಕ್ಕೆ, ಸವಲಕ್ಷ (ನಾ). ೧. ಒಂದು ಲಕ್ಷ ಮತ್ತು ಇಪ್ಪತ್ತೈದು 
ಸಾವಿರ ; ಒಂದೂಕಾಲು ಲಕ್ಷ : ಆಕೆಯೆಂದಂತೆ ಧಾರಾಪುರವೆಂಬ ಹೆಸರ ಕರೆದು 
ನಡಸುತ್ತ, ಆಕೆಗೆ ಸವಾಲಕ್ಷದ್ರವ್ಯವಂ ಕೊಟ್ಟು ಸುಖದಲ್ಲಿರುತ್ತ (ಭೈರಸೂ. 1 ೮೯). 
೨. (ಆಲಂ) ಅಪಾರವಾದ ಧನ ,- ಸಂಪತ್ತು : ಈ ಪ್ರಬಂಧಮಂ ತಿದ್ದಿ 
ಮುದ್ದಿಸಿ ಕೇಳ್ತರದು ಸವಾಲಕ್ಷಮೆನಗೆ (ನಂದಿಮು. ೧-೧೮). ೩. ಒಂದು ಲಕ್ಷ 
ಇಪ್ಪತ್ತೈದು ಸಾವಿರ ಗ್ರಾಮಗಳಿಂದ ಕೂಡಿರುವ ಪ್ರದೇಶ : ಸವಾಲಕ್ಷದಲ್ಲಿ 
ಹುಟ್ಟಿ ಸಕಲಕ್ರಮಂಗಳಲ್ಲಿದ್ದು ಭೋಗಿಸಿ . . . ವೃಥಾ ವೈಭವಕ್ಕೆ ಕೆಡುತ್ತಿದ್ದೆಯಲ್ಲಾ 
(ಮದೇವೆ. ೨೮೫-೬೧); ಹಿಮಗಿರಿಯ ದಾಂಟಿ ತಾಂ ತಿರುಗಿ ಬರುವಂ ಸವಾಲಕ್ಷ 
ಪರ್ವತದಲ್ಲಿ ಪರಮಮುನಿಗಳ ನೋಡಿ ತತ್ತ್ವಮಂ ಪೇಳ್ದು ಮುಕ್ತಿಯನೊಲಿದು 
ಕೊಟ್ಟು ಬಳಿಕೆ (ಚಿಬಪು ೬೨-೭). ಸವಲಕ್ಕೆ : ೩. ನಾಗವರ್ಮವಿಭು ಸಾಧಿಸಿದಂ 
ಸವಲಕ್ಕೆವಿಂಧ್ಯಮಂ (ನಾಂದೇಡ್‌. ೩-೧೪; 1047). ಸವಲಕ್ಷ : ೨. ಆಸೆಯನು ಅಣಾದಿತ್ತ 
ವೀಸವದು ಸವಲಕ್ಷ ಆಸೆ ತಾ ತೀರ್ದ ಬಳಿಕಿತ್ತ ಲಕ್ಷವದು ವೀಸದಿಂ ಕಷ್ಟ 
(ಸರ್ವಜ್ಞ. ೬೪೧). [ಆ ಸಂ. ಸಪಾದಲಕ್ಷ] 

ಸವಾಲಕ್ಷದೇಶ (ನಾ). ಸವಾಲಕ್ಷ೩: ಕ್ನೋಣಿಪ ಸವಾಲಕ್ಷದೇಶಪತಿ 
ಮಹಾದೇವ ರಾಣಿಯರು ಬಸವಂಗೆ ಮುಳಿದರಿದು ಬಂದು ಕಲ್ಮಾಣದೊಳು ಕಟ್ಟಿಗೆಯ 
ಹೊತ್ತು ಶರಣರ ಸೇವೆಯಂ ಮಾಡುತಿರೆ (ವೀಶೈಪು ೮-೨-೬೧). 

[ ಸಂ. ಸಪಾದಲಕ್ಷದೇಶ] 

ಸವಾಲು, ಸವಾಲ್‌ (ನಾ). ೧. ಕೇಳುವಿಕೆ ; ಪ್ರಶ್ನೆ ; ವಿಚಾರಣೆ : ಹಿಂದಿನ ಮನೆ 

ರಿಂದಮ್ಮ ಆಚೆಮನೆ ಅಕ್ಕಮ್ಮ ಎಲ್ಲರೂ ಮಾಡೋಲ್ಲವೇ ಅಂತಾ ತಾನೆ ನಿಮ್ಮ 


೮೪೧೯ 


15 


25 


40 


ಸವಾಲುಲಾವಣಿ 


ಸವಾಲು? (ಹನ್ನೊಂದ. ೫೮); ಹೀಗೆ ಸವಾಲು ಮುಗಿದುಹೋಗಿತ್ತು. ಅವಳಿಂದ ನಿಟ್ಟುಸಿರನ್ನು 
ತಂದಿತ್ತು - ತುಂಬಿದ ಬಲೂನಿನಿಂದ ಗಾಳಿ ಹೋದಂತೆ (ರಂಗನಾ. ೨೧೦). ೨. ಹೇಳಿಕೆ; 
ನಿರೂಪಣೆ : ಬರವಣಿಗೆಯ ಮೂಲಕ ಸವಾಲುಗಳನ್ನು ತಯಾರಿಸಿಕೊಡಬೇಕೆಂದು 
ಕೋರ್ಟಿನವರು ಆಜ್ಞಾಪಿಸಬಹುದು (ಗ್ರಾಮಾಕ. ೩೦). ೩. ಸ್ಪರ್ಧೆ, ವಿವಾದಗಳಿಗೆ 
ನೀಡಿದ ಕರೆ ,-- ಆಹ್ವಾನ : ಇದು ನಿನ್ನ ಮನಃಶಕ್ತಿಗೆ ಹಾಕಿದ ಸವಾಲು ಅಂತ 
ತಿಳಿದುಕೊಂಡು ಅದನ್ನು ಕಾರ್ಯತತ್ಪರತೆಯಿಂದ ಎದುರಿಸಬೇಕು (ದೂರಸ. ೨೪೮); 
ಈ ಸಮಸ್ಯೆ ಅವನ ನಿಲವಿಗೊಂದು ಸವಾಲಾಗಿತ್ತೆಂಬ ವಿಷಯ ಸುಸ್ಪಪ್ಪವಾಗಿತ್ತು 
(ಪುನರು. ೪೨೬). ೪. ಸಾಧ್ಯ; ಶಕ್ಕ : ನೋಡಲಿಕೆ ಯಂತ್ರವಿದೆ. ಮನುಜನೆದೆ ತಳಪಾಯ 
ಭಾವಶುದ್ದಿಯನಳೆಯಲಾವ ಮಂತ್ರ-ಸವಾಲು? (ನೆಲಮು. ೬೭-೧೧). ೫. (ಹರಾಜಿನಲ್ಲಿ 
ಏಠಾಟದ) ಬೇಡಿಕೆ; ಮನವಿ: "ಸವಾಲುದಾರ' ಪರಾ. ೬. ""ಕೊಡಲು 
ಒಪ್ಪಿ ಹೇಳಿದ ಬೆಲೆ, ಸವಾಲು'' (0೫. ಪಶ್ರಿನ. ೫೮). ಸವಾಲ್‌: ೩. ಸವಾಲ್‌ಗೆ 
ಛಡಸವಾಲ್‌ ಹಾಕೋಕೆ ತಕ್ಕ ಗೈರತ್‌ ಇಲ್ಲೆ ಹಾಕ್ತಾರಾ (ಭೀಮಕಾ. ೨). 
ಸವಾಲುಮಾಡು, ಸವಾಲ್‌ಮಾಡು ವ. ೧. ""ಆಕ್ಷೇಪವೆತ್ತು, ವಿವಾದಕ್ಕೆ 
ಕರೆ, ಸವಾಲು ಮಾಡು ; ಆಹ್ವಾನಿಸು (ಉಕ)'' (ಊಟ. ಪತ್ರಿನಿ. ೧೪). 
೨. ಹರಾಜಿನಲ್ಲಿ ಏರಾಟದ ಬೇಡಿಕೆಮಾಡು : "“ಇಷ್ಟು ಬೆಲೆ ಕೊಡುವೆನೆಂದು ಹೇಳು; 
ಸವಾಲುಮಾಡು ; (ಹರಾಜಿನಲ್ಲಿ) ಬೆಲೆ ಕೂಗು'' (84. ಇಂಕಾ); ಈ ದಿನ ಮಧ್ಯಾಹ್ನ 
ಪಂಚಾಯ್ತರ ಇದ್ರು ಬಹಿರಂಗ ಹರಾಜು ಮಾಡ್ತವ್ರೆ. ಯಾರ್ಯೇನಾದ್ರೂ ಸವಾಲ್‌ 
ಮಾಡಬೈದು (ಅನ್ನಾವ. ೧೨). ಸವಾಲುಹಾಕು, ಸವಾಲ್‌ಹಾಕು - ೧. ಪ್ರಶ್ನೆಮಾಡು ; 
ವಿಚಾರಿಸು; ಕೇಳು: ದಿನದ ಬದುಕೇ ಭಾರವಾದ ಜನಕ್ಕೆ ಇದೆಲ್ಲಾ ಏಕೆ ಬೇಕು 
ಎಂದು ಮತ್ತೊಂದು ಧ್ವನಿ ನನ್ನೊಳಗೇ ಸವಾಲು ಹಾಕಿತು (ಹಂಸಗೀ. ೧೭); ಯಾವನೋ 
ರಾಜಂ ವಿಷಯ ಮಾತಾಡೋವನು? ಎಂದು ಸವಾಲ್‌ ಹಾಕಿದ (ಸ್ಫಾಮಿಸ್ನೇ. ೪೮). 
೨. ಸ್ಪರ್ಧೆ, ವಿವಾದಗಳಿಗೆ ಕರೆ ,-- ಆಹ್ವಾನಿಸು : ಶಿವನಿಗೂ ಸವಾಲು ಹಾಕುವ 
ಸತ್ರೋತ್ಕರ್ಷ ಉರಿಲಿಂಗಪೆದ್ದಿಯದು (ಶರಚೆ. ೫೦೦); ಆಗಾಗ್ಗೆ ಒಂದು ಗರಡಿಯವರು 
೨ತ್ತೊಂದು ಗರಡಿಯವರ ಮೇಲೆ . . . ಸವಾಲ್‌ಹಾಕುವುದು ಇವೆಲ್ಲ 

ಸರ್ವೇಸಾಮಾನ್ಮವಾಗಿತ್ತು (ಭೀಮಕಾ. 6). ಸವಾಲೆಸೆ ಸವಾಲುಹಾಕು೧: 
ಖಾಯಿಲೆಯ ಖೈದಿಯೊಬ್ಬ ಸವಾಲೆಸೆದನು (ಪುನರು. ೫೮೪). [ಇ-- ಅರ. ಸವಾಲ್‌, 
ಸುಆಲ್‌; ಪಾರ. ಸುವಾಲ್‌, ಸುಆಲ್‌; ಹಿಂ. ಸವಾಲ್‌, ಸುವಾಲ್‌; ಮರಾ. ಸವಾಲ್‌) 

ಸವಾಲುಜವಾಬು (ನಾ). ೧. ಪ್ರಶ್ನೆ ಮತ್ತು ಉತ್ತರ ; ವಾದವಿವಾದ : ಇಬ್ಬರೂ 
ಕೂಡಿದಾಗ ಸವಾಲು-ಜವಾಬಿನ ಏರಾಟ ನಡೆದು ಮಜಲು ಬಹಳೇ ರಂಗಾಗುವುದು 
(ದಾಸಹು. ೫೨). "ಜವಾಬ್‌ಸವಾಲ್‌' ಪರಾ. ೨. ಲಾವಣಿಯ ಒಂದು ಪ್ರಭೇದ; 
ಪ್ರಶ್ನೋತ್ತರಗಳನ್ನೊಳಗೊಂಡ ಒಂದು ಬಗೆಯ ಹಾಡು: "ಸವಾಲು 
ಪದ', "ಸವಾಲುಲಾವಣಿ' ಪರಾ. (ಸವಾಲು 4 ಜವಾಬು! ಅರ. ಹಿಂ. 
ಸವಾಲ್‌ಜವಾಬ್‌; ಪಾರ. ಸುಆಲ್‌ಜವಾಬ್‌, ಸುವಾಲ್‌ಜವಾಬ್‌) 

ಸವಾಲುದಾರ (ನಾ). ಹರಾಜಿನಲ್ಲಿ ಬೆಲೆ ಏರಿಸಿ ಕೂಗುವ ವ್ಯಕ್ತಿ: 
ಮಾದಕದ್ರವಗಳನ್ನು ಮಾರಾಟ ಮಾಡುವ ವಿಷಯದಲ್ಲಿ ಅತ್ಮಂತ ಹೆಚ್ಚಿನ 
“ಸವಾಲು'ದಾರರುಗಳಿಗೆ "ಲೈಸೆನ್ಸು'ಗಳನ್ನು ಕೊಡುವುದು ಒಂದು ಪಾಪವೆಂದು 
ಭಾವಿಸಿದ್ದರು (ಭಾಗ್ಯಶಿ. 66). [ಸವಾಲು * -ದಾರ[] 

ಸವಾಲುಪದ (ನಾ). ಪ್ರಶ್ನೆಹಾಕುವ ಹಾಡು; ಸವಾಲು ಜವಾಬಿನ ಪದ ,- 
ಹಾಡು: ಅವರು ಹಾಡುತ್ತಿದ್ದ ಸವಾಲುಪದಗಳಿಗೆ ಇವನೂ ದನಿಗೂಡಿಸುವನು 
(ಬೆಳುವ. ೩). "ಸವಾಲುಜವಾಬು', "ಸವಾಲುಲಾವಣಿ' ಪರಾ. 

[ಸವಾಲು 4 ಪದ್ಮ] 

ಸವಾಲುಲಾವಣಿ, ಸವಾಲ್‌ಲಾವಣಿ (ನಾ). ಸವಾಲುಜವಾಬು ೨: 
ಸವಾಲುಲಾವಣಿಗಳಲ್ಲಿ ಅಲ್ಲಲ್ಲಿ ವೀರವಾದಗಳು ಮುಂದುವರಿದು ಆಣೆಗಳನ್ನು 
ಇಡುವುದೂ ಉಂಟು (ಕರ್ಣಾಸಂ. ೩೩). ಸವಾಲ್‌ಲಾವಣಿ : ಮೂರನೆಯದು 
ಸವಾಲ್‌ಲಾವಣಿಗಳು - ಪ್ರಶ್ನೋತ್ತರರೂಪವಾದವು (ಕರ್ಣಾಸಂ. ೩೧). 

[ಸವಾಲು + ಲಾವಣಿ] 


pe 
= 


ಸವಾಸೇರು 


ಸವಾಸೇರು, ಸವ್ವಾಸೇರು (ನಾ). ೧. ಒಂದು ನಿರ್ದಿಷ್ಟ ಪ್ರಮಾಣದ ಅಳತೆ; 
ಒಂದೂಕಾಲು ಸೇರು: ಮುಂದೆ ಸವಾಸೇರು ಮೂವತ್ತೆರಡು ಚತುಃಷಷ್ಟಿಯರ್ಧ 
ಸೇರರ್ಧಪಾವು ಸಂಧಿಸಿದ ಸೇರು ನಾಲ್ವತ್ತು ಗದ್ಕಾಣಮಂ ಬಾದಿಹದು (ಭಾಸ್ಕರ. ೭೫-೮); 
ಶೆಟ್ಟಿ ಸವಾಸೇರು; ಲಿಂಗ ಅಡಿಸೇರು (ಗಾದೆ). ಸವ್ವಾಸೇರು : ೧. ಯಾಚಕಸಮುದಾಯಕ್ಕೆ 
ಪ್ರತಿದಿನ ಸವ್ವಾಸೇರು ಅಕ್ಕಿ ಬೇಳೆ ಹಿಟ್ಟು ಮೊದಲಾದ ಪಾಕನಿಪ್ಪತ್ತಿಗೆ ಬೇಕಾಗುವ 
ಸಾಮಾನುಗಳು ಸಿಗುವಂತೆ ವ್ಯವಸ್ಥೆ ಮಾಡಿದ್ದಾನೆ (ಮಂಜುಕ. ೧೩). ೨. (ಆಲಂ) 
ದಾಷ್ಟೀಕಸ್ವಭಾವದ ವ್ಯಕ್ತಿ (?) : ನೀ ಸೇರ ಆದರೆ ಆಕೀ ಸವ್ವಾಸೇರು 
_.(ಪಹ. ॥, ೨೨೪). [ಸವಾ 4 ಸೇರ್ಮು] 
ಸವಿ (ಕ್ರಿ). ೧. ರುಚಿಯನ್ನು ನೋಡು, - ಪರೀಕ್ಷಿಸು; ಆಸ್ವಾದಿಸು: 
“ಸವಿ - ಖಾದನಪರೀಕ್ಷಾಯಾಂ'' (ಶಮಧಾ); ತುತ್ತು ತುತ್ತಿಗೆ ಸವಿದು ತಣಿಯದೆ 
ಶಾರಿಕಾಲಮ್ಮೆ ಮುತ್ತ ಮಾವಿನ ಹಣ್ಣನೀಯಲು (ಬಸಪು. ೧-೨೫). ೨. ತಿನ್ನು; 
ಉಣ್ಣು ; ಮೆಲ್ಲು : ದರಿದ್ರತಾದ್ರುಮದ ಪಣ್ಣಲಮಂ ಪಲಕಾಲಂ ಪಲರೊಳಂ ಸವಿದು 
(ಶಾಂಶಿಪು. ೪-೬೬ ವ); ರಸಂದೆಗೆವ ದನಿ ನಿಮಿರೆ ನಾಲಿಗೆ ಚಿಗುರುತ್ತಿರೆ ಸವಿದುದೊಂದು 
ಗಿಳಿ ತನಿವಣ್ಣಂ (ಗಿರಿಕ. ೨-೩೯); ಕ್ಷುಧೆ ಇಲ್ಲದ ಮನುಜ ಅಮೃತಾನ್ನ ಸವಿದಪನೆ 
(ಪುರಂದ. ೨-೪೪-೨). ೩, (ರುಚಿಕರವಾದ ರಸವನ್ನು?) ಕುಡಿ ; ಪಾನಮಾಡು; 
ಈಂಟು : ಸವಿವೊಡೆ ಮಧುರರಸಂಬೋಲ್‌ ಕಿವಿಗಿನಿದಾಗಿರ್ಪ ವಚನವಿರಚನೆ ಮಧುರಂ 
(ಕವಿರಾ. ೨-೬೦); ಒಂದೆ ಪಣ್ಣ ರಸಮಂ ಸವಿದಾಜದೆ ಚಂಚುವಂ ಕೆಲಕ್ಕುಯ್ತುದುಂ 
(ಶಾಂತಿಪು. ೧-೬೩); ನಂಬಿ ಗುರುದೈವವನಗಸ್ತ ಮುನಿಯು ತಾನಂಬುಧಿಯ ಸವಿದ 
(ಸರ್ವಜ್ಞ. ೪೭). ೪. (ಸುಖ, ಸಂತೋಷ ಮುಂತಾದುವನ್ನು) ಅನುಭವಿಸು ; 
ಭೋಗಿಸು : ನೆನಹು ನಿಲುಕದ ಸುಖದ ಸುಗ್ಗಿಯಂ ಸವಿದನೀಶನ ಕುಮಾರಂ 
(ಸಿದ್ದರಾ. ೨-೧೭); ಪ್ರಿಯನ ಪರಿಹಾಸಕ್ಕೆ ಈ ಮುಗ್ದೆ ಯಾವ ಉತ್ತರವನ್ನೂ ಕೊಡದೆ, 
ಅದರ ಸೊಗಸನ್ನು ಮೌನವಾಗಿ ಸವಿದಿದ್ದಳು (ಕಾವ್ಮಸ. ೪೯); ಇಂತಹ ಸುಂದರವಾದ 
ದೃಶ್ಯವನ್ನು ಸವಿಯಬೇಕಾದರೆ ಕವಿಹೃದಯ ಇರಬೇಕು (ಅಲಹೂ. ೯೬). ೫. ಸೇವಿಸು; 
ಸೇವನೆಮಾಡು; ಸ್ವೀಕರಿಸು: ಭಕ್ತಿಹೀನನ ದಾಸೋಹವ ಸದ್‌ಭಕ್ತರು ಸವಿಯರು 
(ಬಸವ. ೬೦೯); ನಿಜಜಂಗಮಪ್ರತತಿ ಸವಿದು ಮಿಕ್ಕಮಿತಪ್ರಸಾದವ ಸವಿದು 
ಸವಿದೋಲಾಡುತಿಪ್ಪಾ ಸವಿ ದೊರಕಿದಡೆ ಸಾಕು (ಒಸಪು. ೧೦-೪೯). ೬. ಸಂತೋಷ 
ಪಡು; ನಲಿ: ಸವಿದು ನೋಡುತ್ತಿರಲು ಕಣ್ಣೆ ಪೊಣ್ಮುವ ಪುಳಕ ಬೆವರೊಗಲುವುಕ್ಕುವಾ 
ನಂದಾಶ್ರು ತಂಬೆಲರು ಕವಿವ ಪರಿಣಾಮವಂ ಕಂಡು (ಹಚಕಾ ೫-೫೯). 
ಸವಿಸವಿ (ದ್ವಿರುಕ್ತಿ) : ಸವಿಸಎದು ಬಿಕ್ಕಬಿಕ್ಕನೆ ಸವಿನೋಡೆನ್ನಾಣೆಯೆಂದು 


[i 


5 


10 


25 


ರಕ್ಕಸಿಗಮದಂ ಸವಿದೋಟ್‌ (ಪಂಪಭಾ. ೧೨-೧೫೬); ಗುರುವಿಂಗೆ ಕೊಡುವುದು ಅರ್ಪಿತವೆ |30 


| 
ಸವಿಸವಿದು ಕೊಡಬೇಕಲ್ಲದೆ (ಬಸವ. ೭೭೬); ಮಜವೆಯ ಮಬ್ಬು ಕವಿದುದು ಕರ್ಣನಾಡಿದ 


ಮಾತ ಸವಿಸವಿದು (ಕುವ್ಮಾಕ. ೫-೧೧). [ದೇ. ॥ ತಮಿ. ಚುವೈ; ಮಲ. ಚುವೆ; ತುಳು. ಸಎಿಪು) 
ಸವ್ಮಿ (ನಾ). ೧. ರುಚಿ ; ಸ್ವಾದ : ಪಗೆ ಪೊಲ್ಲ ಪಾಂಡುನಂದನರೊಳಹೀಂದ್ರಕೇತನನ 
ಜೂದಿನ ಗೆಲ್ಲಮದೆಂತುಟೆನ್ನ ನಂಜಿನ ಸವಿಯೆಂತುಟೆಂದೊಡಿನಿಸಂತದೊಳಂತಕನಲ್ಲಿ 


ಗಟ್ಟುಗು೦ (ಪಂಪಭಾ. ೬-೭೫); ಓಡೆತ್ತ ಬಲ್ಲುದು ಅವಲಕ್ಕಿಯ ಸವಿಯ (ಬಸವ. ೯೮). |35 


೨. (ಸಂಗೀತ, ಸಾಹಿತ್ಯ ಇತ್ಮಾದಿಗಳ) ಮಾಧುರ್ಯ; ಮಧುರತೆ; ಇಂಪು: 
ಸವಿಗಿಂಬಾಗಿ ರತರಾಗದುರುಳಿವೊಲಾಗೆ ಕರಂ ಬೀಗಿ ಬಾಯ್ಲಳಂ ಚುಂಬಿಸಿದರ್‌ 
(ಕಾವ್ಕಸಾ ೬೭೭ ಶೂದ್ರಕ); ನೆಟ್ಟನೆ ತಾಂ ಸವಿಯೊಳೊಂದಿರೆ ಭೋಜನಂ (ಕವಿರಾ. ೨-೧೪೭); 
ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗನಂತೆನ್ನ ಬಾಳುವೆ (ಬಸವ. ೩೫). ೩. ಸಿಹಿ; 
ಸ್ವಾದು : ""ಮಧುರಮೆನೆ ಸವಿಯಕ್ಕು'' (ಮಂಗರಾ. ೬೫-೫); ಬೆಲ್ಲದ ಸವಿಯ ಸಿಂಹದ 
ಕೇಸರದ . . . ಕೂಟದಂತೆ ಮಹಾಪುರುಷರ ಸಮ್ಮಕ್ತ್ವದೊಳಾದ ಕೂಟಮುಮತಿಶಯಂ 
(ಧರ್ಮಾಮ್ಯ. ೫-೧೯೯); ಸಂದುಸಂದನು ಕಡಿದು ತಂದು ಗಾಣದಲಿಕ್ಕಿ ಅರೆದಡೆ ಬೆಂದು 
ಪಾಕಗೂಳ ಸಕ್ಕರೆಯಾಗಿ ನೊಂದೆನೆಂದು ಸವಿಯ ಬಿಟ್ಟಿತ್ತೆ (ಮಹಾದೇ. 
ಸವಿಯು ಸಕ್ಕರೆಯೊಳಗೂ ಸಕ್ಕರೆಯು ಸಎಯೊಳಗೊ ಸವಿಯು ಸಕ್ಕರೆ ಎರಡು 


ಮು 
ಮ್ತ 


೨೮ ೫೮); 


ಜಿಹ್ರೆಯೊಳಗೊ (ಕನಕ. ೬೮-೨); ಕಬ್ಬು ಡೊಂಕಾದರೆ ಸವಿ ಡೊಂಕೇ? (ಗಾದೆ). |45 
೪. ಮಧುರವಾದುದು ; ಇನಿದಾದುದು ; ರಸವತ್ತಾದುದು : ಅಗಲೆವೋದ | | 


೮೪೨೦ 


ಸವಿ 
a 


ಹಂಸನನಅಸಲ್‌ ಪದೆದೆಳಸುವ ಪೆಣ್ಣಂಚೆಯ ಪದ ಕೊರಲಿಂಚರದ ಸರಮೆ ಸವಿ 
ಕಿವಿಗಿದಚೊಳ್‌ (ಪಂಪಬಾ. ೫-೫೬); ನುಡಿ ಸವಿ ನೋಟವೊಂದು ಸವಿ ಸೋಂಕು ದಿಟಂ 
ಸವಿ (ಚಂದ್ರಪು. ೮-೫೫); ಕಿವಿಸವಿ ದನಿ ಕಣ್ಣವಿ ರೂಪವಧರಿಸೆಲೆ ಗಜವೆಡಂಗ 
(ಯಶೋಚ. ೨-೫೨); ಹಣ್ಣು ಸವಿ ಎಂದಡೆ ವೃಕ್ಷದ ಶಾಖೆಯ ಸಂಗದಿಂದಲ್ಲದೆ ಬೆಳೆಯದು 
(ಶೂನ್ಮಸಂ. ೨೭೦-೪೪); ತಾಯಿಗಿಂತ ಹಿತವರಿಲ್ಲ ಸಕ್ಕರೆಗಿಂತ ಸವಿ ಇಲ್ಲ (ಗಾದೆ). 
೫. ಹಿತವಾದುದು ; ಪ್ರಿಯವಾದುದು ; ಆಪ್ಕಾಯಮಾನವಾದುದು : ವಿವಿಧ 
ಮೋಕ್ಷಾನುಭವಸುಖದಿಂಸವಿಯೆನಗೆ ಖಗಮೃಗಭುಜಗಮುಖಭವಭವಂಗಳೊಳಾದೊಡಂ 
(ಬಸಪು. ೧೦-೪೯); ಎರಡನೆಯವರ ನಾಶದ ತಳಹದಿಯ ಮೇಲೆಯೇ ನನ್ನ ಅಸ್ತಿತ್ವದ 
ನೆಲೆಯಿದ್ದರೆ, ಅದಕ್ಕಿಂತ ಸಾವೇ ಸವಿಯೆಂದು ನಾನು ತಿಳಿಯುವೆ (ಪ್ರವಾತೋ. ೧೨೮). 
೬. ಮಧುರವಾದ ಪದಾರ್ಥ ; ಇನಿದಾದ ಪದಾರ್ಥ : ಕುಮಾರನಂ ಕಣ್‌ತೀವಿ 
ನೋಡಿ `ತೆಗೆದಪ್ಪಿ ಮುಂಡಾಡಿ ಕೊಂಡಾಡಿ ಸವಿಗಳನೂಡಿ ಸುಕುಮಾರತೆಯನುಡಿಸಿ 
(ನಂಬರ. ೨-೧೦೦). ಷಿ. ಸಾರ; ಸತ್ತ್ವ: ಬಿರಿಯಲ್‌ ಪೊಂಗಿದ ಪಣ್ಣಳ 
ಸಿರೆಯರಿದಲ್ಲಿರಿಸಿ ಚಂಚುಪುಟದಿಂ ಸವಿಯಂ ಬರೆತೆಗೆದು ತಣಿದು ತವಕಮನರಲಳ್ಗುತ್ತಿರೆ 
ಮೆಚದುದಾಮ್ರದೊಳ್‌ ಶುಕನಿಕರಂ (ಗಿಂಕ, ೨-೩೮); ನಮಗಿಂತ ಹೇಳಲಾಗದಷ್ಟು , 
ತಾಳಲಾಗದಷ್ಟು ಹೆಚ್ಚು ಸವಿಯನ್ನು ಹೀರುತ್ತಿರುವಿರಿ ನೀವು ನಿಂತ ನೆಲದಿಂದ! 
(ಕಲ್ಲೋಲ. ೬೨-೬). ೮. ಹಾಲು; ಕ್ಷೀರ : "ಸವಿಗಡಲ್‌' ಪರಾ. ೯. ಸೊಗಸು ; 
ಸೊಬಗು : ಇರ್ವರುಂ ಸಮಸುಖಸರೋನಿಧಿಯೊಳೊಪ್ಪಿರಲು ಶರ್ವನಂ ಸುಖದ ಸವಿ 
ಹತ್ತೆಸಾರುತ್ತಿರಲು (ನಂಬರ. ೧೧-೧೩೮); ನಾನು ಪಾರ್ವತಿಯನ್ನೂ ಮದುವೆ 
ಮಾಡಿಕೊಳ್ಳಕೂಡದೇಕೆ? ಮಾಡಿಕೊಂಡು ಜೀವನದ ಸವಿಯನ್ನು ಕಾಣಕೂಡದೇಕೆ? 
(ನರಾತೆ. ೪೧). ೧೦. ಸೊಗಸಾದುದು ; ಸೊಬಗಿನಿಂದ ಕೂಡಿದುದು : ಅಸಿಯ 
ಜವ್ವನೆಯರ ಸಂಗಸುಖ ಬಹುಸವಿಯೆಂದು ತಲೆದೂಗುತಿಪ್ಪುವು ನೋಡಾ ಸಕಲ 
ಪ್ರಾಣಿಗಳು (ಅಖಂಡೇ. ೭-೫). ೧೧. ಆಸೆ ; ಚಪಲ ; ಬಯಕೆ : ಗಾಂಗೇಯನಿರ್ದಂತೆ 
ನೋಡ ಮರುಳ್‌ ಶಂತನು ತನ್ನದೊಂದು ಸವಿಗಂ ಸೋಲಕ್ಕಮಿತ್ತಂ ನಿಜಕ್ರಮಮಂ 
ತನ್ನಯ ಬೇಟದಾಕೆಯ ಮಗಂಗೆಂಬೊಂದಪಖ್ಯಾತಿ ಲೋಕಮನಾವರ್ತಿಸೆ ಬಟ್ಟೊಡೆನ್ನ 
ಕುಲಮುಂ ತಕ್ಕೂರ್ಮೆಯುಂ ಮಾಸದೇ (ಪಂಪಭಾ. ೧-೭೧); ಒಡಲ ಕಳವಳಕ್ಕೆ ಬಾಯ 
ಸವಿಗೆ ಬಯಸಿ ಉಂಡೆನಾದರೆ ನಿಮ್ಮ ತೊತ್ತಿನ ಮಗನಲ್ಲಾ (ಬಸವ. ೭೮೪); ಸವಿಗಳಿಂ 
ದೃಷ್ಟವಾಗದವಂ ಸವಿಗಳಂ ಬಿಟ್ಟಡೊಲಿವವನು (ಬಸಪು ೫೧-೪೯). ೧೨. ಆನಂದ ; 
ನಲಿವು : ನಿಜಜಂಗಮಪ್ರತತಿ ಸವಿದು ಮಿಕ್ಕಮಿತಪ್ರಸಾದವ ಸವಿದು ಸವಿದೋಲಾಡು 
ತಿಪ್ಪಾ ಸವಿ ದೊರಕಿದಡೆ ಸಾಕು (ಬಸಪು. ೧೦-೪೯). ೧೩. ಪ್ರಿಯನಾದ ವೃಕ್ತಿ; 
ಹಿತಕರನಾದವನು: ಸವಿಯೆ ಸುಖವೆ ಕಣ್ಣೆ ಗತಿಯೆ ಮತಿಯೆ ಕರುಣಿಸೆಂದೆನುತ್ತೆ ತವರೆ 
ತಾಯೆ ತಂದೆ ಬಂದು ಕುಲವೆ ಕರುಣಿಸೆಂದೆನುತ್ತೆ (ನಮರ. ದೇ. ೧೯೯-೯). 
೧೪.(ಆಲಂ) ಆಯುಧ ಮುಂತಾದುವುಗಳ ಹೊಡೆತದ ಪ್ರಭಾವ ,- 
ಪರಿಣಾಮ : ಕೊಳನಂ ಪೊಅಮಡು ತೋಟ್‌ದಪೆನೆನ್ನ ಕೊಂತದ ಸವಿಯಂ 
(ಗದಾಯು. ೭-೩); ಸಾಲು ನೀ ಬರಹೇಳು ಕೀಚಕವೈರಿಯನು ಪಡಿಸಣವ ನೋಡಲಿ 
ಭೂರಿಬಾಣದ ಸವಿಯನು (ಕುವ್ಕಾದ್ರೋ. ೧೦-೫೨). 

ಸವಿಸವಿ (ದ್ವಿರುಕ್ತಿ): ಸವಿಷಮಿದೆಂಬುದನಲ್‌ಯದೆ ಸವಿಸವಿಯೆಂದನುಭವಿಪ್ಪ 
ಜೀವಕ್ಕಿಂತೀ ಭವಸುಖಮಸುಖಮೆ ನಿಖಳಮನವಟಯ್ಸುಗುಮಲ್ತೆ ಬಳವದಘವಿಳಸಿತಮಂ 
(ವರ್ಧಪು. ೧೪-೮೯); ತಾನು ಹಸಿದು ಬರುವೆನೆಂದು ತಿಳಿದು ಸವಿಸವಿಯಾದ ಅಡುಗೆ 
ಮಾಡಿಕೊಂಡು . . . ಕುಳಿತದ್ದು ಶ್ಮಾಮರಾಯನನ್ನು ಮೂಕವಿಸ್ಥಿತನನ್ನಾಗಿ ಮಾಡಿದವು 
(ದೀಪಹ. ॥. ೧೩೭). ಸವಿತಕ್ಕೊಳ್ಳು ಎ ಸ್ವಾದವನ್ನು ಪಡೆ; ರುಚಿಯನ್ನು 
ಹೊಂದು: ಬಾಯೊಳಗೆ ತಿನ್ನುವ ವಸ್ತು ಇರುವಾಗ ನಾಲಿಗೆಯೂ ಅಂಗಳೂ ಅದರ ಸವಿ 
ತಕ್ಕೊಳ್ಳುತ್ತವೆ (ಮುಂಬಯಿ. ೪-೮೫). ಸವಿಮಾಡು ಎ ೧. ರುಚಿಕರವಾಗುವಂತೆ 
ಮಾಡು; ರಸವತ್ತಾಗುವಂತೆ ಮಾಡು: ವರಕುಮಾರನ ಶಿರವನರಿದಟ್ಟಿ ಸವಿಮಾಡಿ 
ಹರನಿಗುಣಲಿತ್ತು (ಅಜುತ್ರಿ. ೧೪). ೨. ಹಿತವಾಗುವಂತೆ ಮಾಡು ; ಆಪ್ಮಾಯಮಾನ 
ಗೊಳಿಸು : ಸವಿಮಾಡಿ ತಂದೆಯ ಕೂಡದ ನುಡಿವರು ತವಗಯ್ಯ ಹೇಳೆ ಲಾಲಿಪರು 
ಸವಿಯಾಗು - ೧. ರಸಭರಿತವಾಗು; ರುಚಿಕಟ್ಟಾಗು: 


(ಭರಚ. ೪೫-೩೭). 


ಸವಿಕಲ್ಪ ೮೪೨೧ ಸವಿಗಾಣ್‌ 


ಸವಿಯಾದಡುಗೆಗಳಿಂತಿವೆ ಸವಿಯಾದವೆನುತ್ತಮುಣ್ಬರಿತರ ಬ್ರತಿಗಳ್‌ (ಸಮಪ. ೭-೧೪); | | ಸವಿಗಡಲು "ಸವಿಗಡಲ್‌' ನೋ. 
ಶಲ್ಮನ ಬಲದಡಗು ಸವಿಯಾಯ್ತು ಜಂಬುಕ ಕಾಕಸಂತತಿಗೆ (ಕುವ್ಮಾದ್ರೋ. ೬-೫); ಕಂಡದ್ದು ಸವಿಗತೆ (ನಾ). ಪ್ರಿಯವಾದ ಕತೆ; ಆಪ್ಮಾಯಮಾನವಾದ ಕತೆ: ಅವನ 


ಕನಸಾಗಿ ಉಂಡದ್ದು ಸವಿಯಾಗಿ . . . ಕಂದಯ್ಯ ಮಾಡೊ ನಿದ್ದೀಯ (ಹಳ್ಳಿಯ. ೭೮). ನೇಹಿಗರೊಡನನುಗೆಳೆವಳೆಯಿಸಿ ಸವಿಗತೆ ಸಂದಣಿಯಲ್ಲಿ ಅವನಂದಚೆಂದವನವನ 
೨. ಇಂಪಾಗು ; ಇನಿದಾಗು : ಆಗ ಧರೆ ಕಾಣೀತು ಬಲು ಚಿಕ್ಕದಾಗಿ ಆ ಗಲಭೆ ಗುಲ್ಲು ಚಾತುರ್ಯವನವರ ಮೊಗದೊಳಾಲಿಪುದು (ಚಕವಿ. ೬-೧೫೭ ಸಾಂಗತ್ಮ ೫). 
ಕೇಳಿಸಿತು ಸವಿಯಾಗಿ (ಕಎಪು. ೯:೩). ೩. ಪ್ರಿಯವಾಗು; ಹಿತವಾಗು: ಬಲೈೆಗಂ | 5 (ಸವಿ * ಕತೆ) 


ಬಸನಕ್ಕಂ ಸವಿಯಪ್ಪ ಕಿಜುವೇಂಟೆಯುಂ ಪೆರ್ವೇಂಟೆಯುಮಲ್ಲದುಲ್‌ದ ಬೇಂಟೆಯಂ 
ಬೇಂಟೆಯೆನ್ನಂ (ಪಂಪಭಾ. ೫-೪೬ ವ); ಬೆಳಗು ಬಿದ್ದ ಸ್ವಪ್ನದ ಮಧುರ ಸ್ಕೃತಿಯಂತೆ 
ಎಲ್ಲವೂ ಸವಿಯಾಗಿ ತೋರಿತು (ನರಾಭ. ೫೫). ಸವಿಹತ್ತು ಎ. ೧. ರುಚಿಕರ 
ವಾಗು; ಸ್ವಾದುವಾಗು: ಅದು ಗೋದಿರೊಟ್ಟಿಯ ಹಾಗೆ ಸವಿಹತ್ತುತ್ತದೆ 
(ಮುಂಬಜು. 8. ೩-೬೮). ೨. ರುಚಿಹತ್ತು ; ಅತ್ಕಾಸಕ್ತಿಯುಂಟಾಗು : ಒಮ್ಮೆ 


ಸವಿಗದಿರ್‌ (ನಾ). ಅಮೃತಮಯವಾದ ಕಿರಣ ; ಇನಿದಾದ ಕಿರಣ : ಮುಸುಕುವ 
ಮುಂದಿಂಗಳ ಸವಿಗದಿರ್ಗಂಡೊಸರ್ವಿಂದೂಪಲದಂತೆ ರಸಿಕರೆನ್ನಯ ಸತ್ಯೃತಿಯನೆ 

ಕೇಳಿ ಸಂತಸವನೆದೆಗೆ ತಾರದಿಹರೆ (ಶ್ರೀಪಾಲ. ೧-೨೩). [ಸವಿ *- ಕದಿರ್ಮ್‌) 
ಸವಿಗನಸು (ನಾ). ಮನಸ್ಸಿಗೆ ಸುಖ ಸಂತೋಷಗಳನ್ನು ಕೊಡುವ ಕನಸು, 
10 ಎಸ್ಟ ೈಪ್ನೆ :ಸ್ಥೂಲತೆಯನುಳಿದ ಬಿಳಿದಂತದಿಂ ಕಯ್ಗಯ್ದ ಸವಿಗನಸೆ ಸಂಚರಿಸಲೆಳಸಿದುದೊ 


ತುಡುಗುದಕ್ಕಿದರೆ ಮುಂದೆ ಅದರ ಸವಿಹತ್ತುತ್ತದೆ (ಮುಂಬಯಿ. 6. ೩-೩೭೮). ಸವಿಹೀರು (ಚಿತ್ರಾಂಗ. ೩೨-೮೬೪); ಆತನ ಸವಿಗನಸು . ,. ನನಸಾದಂತೆ ಕಂಡಿತು (ಸಸ್ಮಕ. ೧೩೦). 
= ಸಾರವನ್ನು ಹೀರು ; ಸತ್ತ್ವವನ್ನು ಆಸ್ಪಾದಿಸು : ನಿಮಗೆ ಸವಿಹೀರಲು [ಸವ್ಮಿ 3- ಕನಸು) 


ಬೇಡವೆಂದವರಾರು? ಮುಳ್ಳುಬಳ್ಳಿಗಳೆ. ನೀವು ನಮಗಿಂತ ಹೆಚ್ಚಾಗಿಯೇ ಸವಿಹೀರಿರಿ 
(ಕಲ್ಲೋಲ. ೬೨-೧೫). (< ಸವಿ! ತಮಿ. ಚುವೈ; ಮಲ. ಚುವ; ತುಳು. ಸವಿ, ಸಬಿ, 
ತಬಿ; ತೆಲು. ಚೆವಿ; ಕೋತ. ಚಯ್ರ್‌; ಕೋಲಾ. ಸವ್ವಿ; ನಾಯ್ಕಿ. ಸವದ್‌) 
ಸವಿಕಲ್ಪ (ನಾ). [ಯೋಗ] ಸಮಾಧಿಯ ಎರಡು ಬಗೆಗಳಲ್ಲಿ ಒಂದು : 
ಸವಿಕಲ್ಪವೆರಡು ಮತ್ತವಿಕಲ್ಪಮೊಂದಿಂತು ತ್ರಿವಿಧರೂಪಾಗಿ ವಿರಾಜಿಪಾ ಪ್ರವಿಮಲಮಾದ 
ಸಮಾಧಿ ಷಡ್ವಿಧಮಾದ ವಿವರವನರಿಯಬ್ನಲೋಚನೇ (ವೇದಾಂಪ. ೩-೧೬-೫); 
ಸಮಾಧಿಯೆಂಬ ಯೋಗವು ಸಂಪ್ರಜ್ಞಾತ, ಅಸಂಪ್ರಜ್ಞಾತ . . . ಅಥವಾ ಸವಿಕಲ್ಪ 
ನರ್ವಿಕಲ್ಪವೆಂದು ಎರಡು ಪ್ರಕಾರವು (ಹಿಂದಸಾ. ೧೬). [ಸಂ.] 
ಸವಿಕಲ್ಪಕ (ನಾ). ಎ ಸವಿಕಲ್ಪ : ಧ್ಕಾನನಿಶ್ಚಲವೇ ಸಮಾಧಿಯದೇ ನಿದಾನಿಸಲಾಜು 
ಭೇದವು ಮಾನನಿಧಿ ಸವಿಕಲ್ಪಕವು ತಿಳಿ ನಿರ್ವಿಕಲ್ಪಕವು (ಅಮೃತ. ೬-೫೫); ಪ್ರತ್ಯಕ್ಷಜ್ಞಾನವು 


ಸವಿಗಪ್ಪುರ (ನಾ). ಸೊಗಸಾದ ಕರ್ಪೂರ : ಲಿಂಗ ಭೋಗೋಪಭೋಗಿಗಳಾಗಿ 
ಸವಿಗಪ್ಪುರಗೂಡಿ ಮೆಚೆವ ತಾಂಬೂಲಮಂ ಗ್ರಹಿಸಿ (ಪದ್ಮರಾ. ೫-೫೬). 
15 (ಸವ್ಮಿ * ಕಪ್ಪುರ] 
ಸವಿಗಬ್ಬ (ನಾ). ರಸಭರಿತವಾದ ಕಾವ್ಶ : ಚೇರಮಭೂಪನ ಸವಿಗಬ್ಬದೊಳಗಕ್ಕರ 
ವೊಂದ ಭುವನದೊಳಾರೋದಿದರವರಿಗೆ ಕಾಮ್ಮಾರ್ಥವನೀವ ಶಾಂತಮಲ್ಲಿಕಾರ್ಜುನ 
(ತ್ರಿಭುತಿ. ೨೭-೭೩); ಅಕ್ಕರಿಂ ಕೇಳೆನ್ನ ಸವಿಗಬ್ಬ (ನವಮೋ. ೩-೪). [ಸವ್ನಿ + ಕಬ್ಬ] 
ಸವಿಗರೆ (ಕ್ರಿ). ೧. ಹಿತವನ್ನುಂಟು ಮಾಡು ; ಪ್ರೀತಿಯನ್ನು ಸೂಸು : ಪಾವನದ 
20| ಮುತ್ತೈದೆ ಸವಿಗರೆದು ನುಡಿದಳಾ ಮೈಸೂರ ಸಿರಿಯ (ಹೂಂಗಳು. ೧೩-೨). ೨. ಇಂಪನ್ನು 
ಹೊರಹೊಮ್ಮಿಸು : ಸಜ್ಜಾದ ಮತ್ತಿನವರ್ಗೆ ಸನ್ನೆದೂಗಿ, ಬಣ್ಣವಾಡಿನ ರಸ 
ಗೇಯದ ರಾಗಮಾಲಿಕೆಯನ್ನು ಸವಿಗರೆಯುವಳು (ಮಂತ್ರಶ. ೫೩-೧೫). 


ನಿರ್ವಿಕಲ್ಪಕ. ಸವಿಕಲ್ಪಕವೆಂದು ಎರಡು ಪ್ರಕಾರವಾಗಿರುವುದು . . . ವಿಶೇಷ್ಮವಿದು, (ಸವಿ + ಕರೆ (ಆ ಕಲ್‌ )] 
ವಿಶೇಷಣವಿದು, ಸಂಬಂಧವಿದು ಎಂದು ತಿಳಿಯುವ ಚ್ಹಾನ ಸವಿಕಲ್ಪಕ (ಹಿಂದಸಾ. ೧೩೮). ಸವಿಗರ್ಚು (ಕ್ರಿ). ಹಿತವಾಗಿ ಕಚ್ಚು ,- ಕಡಿ : ಸೋರ್ವ ತೆಂಗಿನ ಪೆರ್ಗಾಯೆಳನೀರ 
[ಸಂ.] 25 | ಧಾರೆಗಳನಂಬೋಜಾತನಾಳಂಗಳೆಂದು ನಿತಾಂತಂ ಸವಿಗರ್ಚಲುಜ್ಜುಗಿಪ 


ಸವಿಕಲ್ಪಸಮಾಧಿ (ನಾ). ಎ ಸವಿಕಲ್ಪ : ಸವಿಕಲ್ಪಸಮಾಧಿಯೆಂದರೆ ಜ್ಞಾತೃ ಚ್ಞಾನಾ 
ಜ್ಞೇಯಯಂಬ ತ್ರಿಪುಟಿಯಲ್ಲಿ ಕೂಡಿಕ್ಕೊಂಡುಯಿರುವಹುದು (ಈಶೃಸ್ತ. ೨೧-೧೩). 
"ನಿರ್ವಿಕಲ್ಪಸಮಾಧಿ' ಪರಾ. (ಸಂ. 
ಸವಿಕೂಟ 'ಸವಿಗೂಟ' ನೋ. 
ಸವಿಗಂಪು (ನಾ). ಸುವಾಸನೆ ; ಪರಿಮಳ : ಪೂಮಾಲೆಯ ಪರಿಮಳದೆ ಸುಯ್ಮ 
ಸವಿಗಂಪನೊಡಗಲಿಸಿ ಮಧುಕರಂಗಳಂ ಮರುಳ್ಗೊಳಿಸಿಯು೦ (ಕುಸುಮಾ. ೪-೨೯ ವ); 
ಪರವೆಯರ ನಲುಸುಯ ಸವಿಗಂಪುಮಂ ಎಮ್ಮ ಪ್ರಸಾದದ ಪರಿಮಳಮುಮಂ 
ಕಂಡುಬಂದು (ನಂಬರ. ೧೪-೭೨). [ಸದಿ 4 ಕಂಪು) 
ಸವಿಗಡಲ್‌, ಸವಿಗಡಲು (ನಾ). ಹಾಲಿನ ಸಮುದ್ರ ; ಕ್ಷೀರಸಾಗರ: 
"“ಸವಿಗಡಲೆನಲ್‌ ಕ್ಲೀರಸಾಗರಂ'' (ತಶರ. ೧೪). ಸವಿಗಡಲು : ನಾಲ್ಲೆಆದ ದಿವಿಜರ 
ಚಾತ್ರೆಯೆಲ್ಲವು ಮುದದಿಂ ಪೋಗಿ ಸವಿಗಡಲೊಳು ಬಿಟ್ಟುದಾಗ (ಶ್ರೀಪಾಲ. ೧೪-೧೦೧); 
ಚಂದ್ರನಿದ: ಸವಿಗಡಲಿದು ಹಾರ ಇದು ಹಿಮವೆಂದು ತಿಳಿಯಬಾರದಾ 


»  ಹೆಂಸಾನೀಕಮುದ್ಯಾನದೊಳ್‌ (ಕುಸುಮಾ. ೨-೬೭). (ಸವಿ *- ಕರ್ಚು] 

ಸವಿಗಲೆ, (ನಾ). ಮೋಹಕವಾದ ಗುರುತು ,- ಚಿಹ್ನೆ : ಆನು ನಿಮ್ಮ ನೆನೆದು 
. . ಎನ್ನ ಭಾವ ತುಂಬಿ ಮತ್ತಿಲ್ಲದೆ ನಿನ್ನ ಕೂಟದ ಸವಿಗಲೆಯನೆಂತು ಕಾಣುವೆನಯ್ಮ 
(ಮಹಾದೇ. ಬ. ೧೨೧-೨೮೦); ಕೂಡೆ ಕದಪು ತುಟಿ ನಿಟಿಲವ ಚುಂಬಿಸಿ ಮೂಡು ಮೋಹದ 

30 ಸವಿಗಲೆಯ («ಕಂನಎ. ೯-೧೯೨). [ಸವಿ + ಕಲೈ) 
ಸವಿಗಲ್ಮೆ (ನಾ). ಶೃಂಗಾರಕಲೆ : ಒಂದೆರಳ್ಮೂಖು ನಾಲ್ಕೆ ದಾಅವಸ್ಥೆಗಳೊಂದೊಂದಾಗಿ 
ಬಂದವಳೆ ಬಂದಿವಿಡಿದು ಬೆದೆ ಬೇಟಗೊಳಿಸಿ ಬಗೆಗೊಂದಿಸಿದವು ಸವಿಗಲೆಯ (ಕುರಾಸಾಂ. 
೩೨ £೦); ಲಲ್ಲೆಯೊಳ್ಕೊಂಕು ಬಗೆಯೊಳ್ಳಳಂಕು ಸವಿಗಲೆಗಳೊಳ್ಳಲೆ ವಂಚನೆ . . . 
ನೆಲೆಗೊಂಡ ಗಣಿಕೆಯರ ತಂಡಮಾ ತೆಆದೆ ಚೆಲ್ಪಂ ಪಡೆದುದು (ಚೈಮಿಭಾ. ೬-೩೪). 

35, (ಸವಿ + ಕಲೈ! 
ಸವಿಗಳ್ಳು (ನಾ). ಮಧುರವಾದ ರುಚಿಯಿಂದ ಕೂಡಿದ ಮಧು ; ರುಚಿಕಟ್ಟಾದ 
ಮದ್ಮ : ಜೇನಿನ ಹುಳುಗಳು ಜೋಲಿಯ ಹೊಡೆಯಲಿ ಕುಡಿಯುತ ಹೂವಿನ 

ಸವಿಗಳ್ಳೆ ! (ಕರುಶ್ರಾ ೬೫-೪). [ಸವಿ + ಕಳ್ಳು (ಇ ಕಳ್ಕ್‌)) 

ಸವಿಗಾಣ್‌, ಸವಿಗಾಣು (ಕ್ರಿ). ೧. ರುಚಿಯನ್ನು ನೋಡು ; ಸ್ವಾದವನ್ನು 
«| ಅನುಭವಿಸು : ಕುಮಾರಿಯ ಕಣ್‌ ಮಜ್‌ದುಂಬಿಯಾಗಿ ಸೊರ್ಕಿಂಗೆ ಸರೋಜದೊಂದು 
ಸವಿಗಂಡುವು (ಅರ್ಥನೇ. ೨-೩೫). ೨. ಆಸ್ವಾದನೆ ಮಾಡು ; ಮಾಧುರ್ಯವನ್ನು 
ಕಾಣು : ಪ್ರಸಾದಮಂ ಕೈಕೊಂಡು ಹಾರೈಸಿ ಪಕ್ಟಾನ್ನದೊಳು ನಲಿದು ಸವಿಗಂಡು 
(ಇಹರ. ದೇ. ೩೦-೧೦); ನೋಡಯ ನಂದೀಶ ಎನ್ನೆ ಸದುಭಕ್ತನಂ . .. ಹರವರಿಯ 
ಭಕ್ತಿಯಂ ಸವಿಗಂಡ ಭಕ್ತನಂ (ಒಲರ. ದೇ. ೧೯೩-೧೧). ೩, (ಸುಖಸಂತೋಷಗಳನ್ನು) 
45| ಅನುಭವಿಸು ; ಭೋಗಿಸು : ಸಕಲಭೋಗಂಗಳಂ ಸವಿಗಂಡು ಬರ್ಪುದೆನೆ (ನಂಬಿರ. 
೧-೫೩); ಶಿವರಾತ್ರಿಯ ಸುಖಮಂ ಸವಿಗಂಡೆಂ (ಬಸರ. ೬-೫೧). ೪. ಸಂತೋಷವನ್ನು 


ರಾಯನುದಿತಕೀರ್ತಿಯ ಬಿಳ್ತನಿಂದ (ಕುರಾಸಾಂ. ೫-೧೮). 

ಸವಿಗಡಲ ಕುವರ ವ ಕ್ಲೀರಸಿಮುದ್ರದಲ್ಲಿ ಉದಯಿಸಿದವನು; ಚಂದ್ರ: 
““ಚಂದಿರಂ . . . ಸವಿಗಡಲ ಕುವರ ಮಿಗಲಚ್ಚಣನೆಂದಿಂದುವಿಗಭಿಧಾನಂಗಳ್‌'' 
(ಕವಿಕಂ. ೪೪). ಸವಿಗಡಲ ಕುವರಿ - ಕ್ಲೀರಸಮುದ್ರದಲ್ಲಿ ಉದಯಿಸಿದವಳು; 
ಲಕ್ಷ್ಮಿ: ಅಂಬುರುಹೋದರನಂ ಸವಿಗಡಲ ಕುವರಿಯಂಗಜನಂ ರತಿ . . 
ಕಯ್ದಿಡಿದಂದದಿ ನೃಪತಿಯ ತೋಳ್ಪಾಳಂ ಪಿಡಿದಾ ಪಿಡಿನಡುವಿನ ಸೌಂದರಿ ಸುಖಮಿರೆ 
(ಜಯಕಾ. ೨-೧೦). ಸವಿಗಡಲಣುಗ ವ ಸವಿಗಡಲ ಕುವರ : ""ಜೊನ್ನೊಡಲಂ 
ಸವಿಗಡಲಣುಗಂ . . . ತಿಂಗಳ್‌ - ಈ ೨೦ ಚಂದ್ರನ ಪೆಸರ್‌'' (ಕಶಸಾ. ೪೮-೨೩). 
ಸವಿಗಡಲಣುಗಿ ಎ "'ಲಕ್ಷ್ಮಿ'' (ಪ್ರಭಣ್ಣ). [ಸವ್ಮಿ 4 ಕಡಲ್‌] 


ಆ 
ಕಾಸಾ ರಾದಾ ಕಾವಾ ಕಾಕಾ ಎ ಮಾ. 


ಸವಿಗಾಣಿಸು 


ಹೊಂದು; ಆನಂದವನ್ನು ಪಡೆ : ಮುನ್ನೆ ಬೇಟದ ಸವಿಗಂಡನಲ್ಲದಲೌಯಂ 
ಶ್ರಮಮಂ ಕಡುವೇಟಕಾಅರಾ (ಆದಿಪು ೧೨-೨೨). ೫. ಆಯುಧ ಮುಂತಾದುವುಗಳ 
ಹೊಡೆತದ ಪ್ರಭಾವವನ್ನು ಅನುಭವಿಸು : ದ್ರೋಣಾಸ್ಟ್ರವನು ಸವಿಗಂಡನೋ 
ಸಾತ್ಮಕಿಯೆನುತ ಗರ್ಜಿಸಿದನಾ ಭೀಮ (ಕುವ್ಮಾದ್ರೋ. ೧೮-೨೩). ಸವಿಗಾಣು : ೪. ಬೀಗಿ 
ಬೆಳೆದು ನಭಕಡರ್ದೊಡೆ ದೇವರ್ಕಳಾರೋಗಿಪ ಸವಿಗಾಣರ್‌ ಪೋಗಿ ಮಾಡುವುದೇನೆನುತ 
ಲಜ್ಜಿಸಿ ತಲೆವಾಗಿದಂತಿಹುದು ರಾಜಾನ್ನ (ಮೋಹತ. ೨-೪೧); ಆ ಚಿನಿವಾರನು ಮೊದಲು 
ಒಮ್ಮೆ ಒಂದಕ್ಕೆ ಹತ್ತು ಪಾತ್ರೆಗಳನ್ನು ತಕ್ಕೊಂಡು ಸವಿಗಂಡದ್ದರಿಂದ ಈ ಸಾರಿಯಾದರೂ 
ಆದರಂತೆ ಲಾಭವಾಗುವುದೆಂದು ತಿಳಿದನು ( ಮುಂಬಯಿ. ೪-೫೩). (ಸವ್ಮಿ * ಕಾಣ್‌) 

ಸವಿಗಾಣಿಸು (ಕ್ರಿ). ೧. ರುಚಿಯನ್ನು ತೋರಿಸು ; ಆಸ್ವಾದಿಸುವಂತೆ ಮಾಡು : 
(6). ಆಮೋದಗೊಳಿಸು ; ಹಿತವಾದುದನ್ನು ಅನುಭವಿಸುವಂತೆ 
ಮಾಡು : ಕ್ಲೋಣೀಶನ ಕಿವಿಯಂ ಸವಿಗಾಣಿಸಿದುದು ಬಾಲರೋದನೋದಿತನಾದಂ 
(ಚಂದ್ರಪು ೩-೧೦೧). ೩. ಆಯುಧ ಮುಂತಾದುವುಗಳ ಹೊಡೆತದ ಪ್ರಭಾವ 
ವನ್ನು ತೋರಿಸು : ಬದುಕಿ ಬಂದರೆ ಭೀಮ ನಿಮ್ಮನು ಗದೆಯ ಸವಿಗಾಣಿಸನಲಾ 
(ಕುವ್ಮಾಗ. ೪-೩೧). (ಸವಿಗಾಣ್‌ + -ಇಸ್ಬು| 

ಸವಿಗಾಣು "ಸವಿಗಾಣ್‌' ನೋ. 

ಸವಿಗಾರ "ಸವಿಗಾಅ' ನೋ. i 

ಸವಿಗಾರಿಕೆ (ನಾ). ರಸಿಕತನ ; ಸೊಗಸುಗಾರಿಕೆ : ರಾಘಪ್ಪನ ಈ ಎಲ್ಲ ಸವಿಗಾರಿಕೆಗೆ | 
ಇದೀಗ ಇನ್ನೊಂದು ಆಂತರಿಕಪ್ರೇರಣೆ ಕಾರಣವಾಯಿತು (ಗಂಮಾಯಿ. ೨೧೪); ಆಟಕ್ಕೂ 
ನಗೆಗೂ ಒಂದು ಹುಟ್ಟುಸಂಬಂಧವಿದೆ. ಎರಡೂ ಸವಿಗಾರಿಕೆಯ ಉತ್ಸಾಹದ ಫಲಗಳು 

(ಸವಿಗಾರ (ಆ ಸವಿಗಾಅ) 3 -ಇಕೆ। 

ಸವಿಗಾರ್ತಿ (ನಾ). ರಸಿಕತನವುಳ್ಳವಳು ; ಸೊಗಸುಗಾತಿ : ಸೊಬಗನಂ ಕಣ್ಣೆಚೆದು 
ನೋಡೆಂದು ಸವಿಗಾರ್ತಿ ಸಖಿಗುಸಿರ್ದಳು (ಚಿಬಪ್ಯ ೧೯ -೪೦). 

(ಸವಿಗಾಅ + -ತ್ಮಿ (< -ಇತ್ತಿ)) 

ಸವಿಗಾಅ, ಸವಿಗಾರ (ನಾ). ರಸಿಕ; ಸೊಗಸುಗಾರ : ಸೊಗಸುವ ಬವರಿಯ 
ಸವಿಗಾಅನಿವನಾರು (ಕಂನವ. ೯-೧೪೪). ಸವಿಗಾರ : ನೀನು. 
ಸುನ್ಹರನಾ ಸವಿಗಾರನ ತೆಂದೆಗೆ ಇಪ್ಪತ್ತೊಂದನೆಯ ಹೆಂಡತಿ (ಮಂತ್ರಶ. ೫೫-೯); ಬಲು 
ಸವಿಗಾರ! ಇರಲಿ ಅವ್ವನಿಗೆ ಹೇಳಿದರೆ ಆಕೆ ಎಲ್ಲಾ ಮಾಡುವಳು (ನಿರಾಭ. ೮೩). 

[ಸವಿ * -ಕಾಜ] 

ಸೆವಿಗುಂಬಳ (ನಾ). ಒಂದು ಬಗೆಯ ಕುಂಬಳಕಾಯಿ ; ಸಿಹಿಗುಂಬಳ : ಬದನೆ 
ಪಡವಲ ಮಣಿಹಾಗಲ ಸವಿಗುಂಬಳ (ಸೌಗಂಧಿ. ೩೭-೧೮). ಸ್ಪ 4- ಕುಂಬಳ] 

ಸವಿಗುಟಕು "ಸವಿಗುಟುಕು' ನೋ. 

ಸವಿಗುಟುಕು, ಸವಿಗುಟಕು (ನಾ). ಇನಿದಾದ ತುತ್ತು : ಸವಿಗುಟುಕಾಂತು ದನಿಯ 
ನಾಲಿಸುತೆ. .. ಇನಿಯನೆಂದು ಪೆಣ್ಣಿಳಿಯಖೌದುದು (ಚಬಪು ೪-೯). ಸವಿಗುಟಕು : ಬೆಕ್ಕಿದೆ 
ನೇಹಂ ನೋಡುತ್ತಕ್ಕಾ ಪೊಂಗೊಲವಿಯ ಸವಿಗುಟಕಂ ನೀಂ ತಂದಿಕ್ಕೆಂದುಲಿವಾ ಕನ್ನಡ 
ವಕ್ಕಿಯನೋದಿಸುತಲೆಸೆದಳೆಳವೆಣ್ಣೊರ್ವಳ್‌ (ಉದ್ಭಟ. ೧೧ ೫೧). (ಸವಿ + ಕುಟುಕ್ಕು) 35 

ಸವಿಗೂಟ, ಸವಿಕೂಟ (ನಾ). ಮಧುರವಾದ ಸಂಗಮ ; ಮನೋಹರವಾದ 
ಕೂಟ, - ಸಂಭೋಗ : ಸವಿಗೂಟಕೆಡನಂ ಕಾಣದೆ ಕೊಂಡೆಯ್ದುವ ಹವಣನೆಣಿಸಿ 
ಮುಟ್ಟವಂದ (ಶ್ರೀಪಾಲ. ೫-೬೨); ಅವನ ಸವಿಗೂಟವ ನಿನಗಾನು ಕಾಣಿಸದೊಡೆ | 
ಯುವತಿ ನಾ ಹೊತ್ತವು ಮೊಲೆಯೆ (ಕುರಾಸಾಂ. ೨೫-೪೭); ಸವಿಗೂಟದಾನಂದ 
ತಲೆಗೇಅ-ದಂತೆ ಕಣ್ಣವಿದು ನಿದ್ರೆಗೆ ಸಂದರವರು (ಭರಚ. ೩೧-೧೩೬). ಸವಿಕೂಟ 
ಕುವರನ ಸವಿಕೂಟಕೆಅಗಿದ ಮನದ ದೀಪನವ ನೆಲೆಯಾತನ ಸುರತದೆ ತೃಪ್ತಿಪಡಿ 
ಸೆಂದೆಜಗಿದಳವಳಡಿಗಳಿಗೆ (ಕಂನವಿ. ೯-೧೨೬). (ಸವಿ 3- ಕೂಟ) 

ಸವಿಗೂಡು (ಕ್ರಿ). ಆನಂದವನ್ನು ಹೊಂದು ; ನಲಿವನ್ನು ಪಡೆ (7) : ಹಾಡಿ 
ನಡೆನೋಡಿ ಮುಂಡಾಡಿ ಕೊಂಡಾಡುತುಂ ಬೇಡಿ ಕೊಅಚಾಡಿ ಮಿಗೆ ಕಾಡಿ ಸವಿಗೂಡುತುಂ 
(ನಂಜಿರ. ೯-೧೩೪). (ಸವಿ * ಕೂಡು] 

ಸವಿಗೆಡು (ಕ್ರಿ). ೧. ರುಚಿಯು ಕೆಟ್ಟುಹೋಗು : ಬೈವಾಕೆ ತಾಂ ಪತ್ನಿಯೇ 


s 


ಈ 
pS 


15 


(ಸಾಹಿವಿ. ೧೧೮). 


20 


30 


ಅ 
ಆ 


4 


43 


೮೪೨೨ 


10; 


ಸವಿಗೋಲ್ವಿಲ್‌ 


| ಸವಿಗೆಟ್ಟನ್ನವದೂಟವೇ (ಸೋಮೇಶ. ೨೨). ೨. ಅರುಚಿಯುಂಟಾಗು : ವಳಿ ಕಿಡುವಂತ 
ತಂಬುಲದ ಬಾಯ್ಲ್ಸವಿಗೆಟ್ಟುದು (ಅನಂಪು. ೧೨-೭೭). [ಸವ್ಮಿ + ಕೆಡು) 
ಸವಿಗೆಯ್‌ (ಕ್ರಿ). ಸ್ವಾದವನ್ನು ಹೊಂದುವಂತೆ ಮಾಡು ;ರುಚಿ ಮಾಡಿಕೊಳ್ಳು : 
ತಮ್ಮ ಸವಿನಾಲಗೆಯಂ ಸವಿಗೆಯ್ಮಲಾಜರೇ (ಸಮಪ. ೯-೧೧೨). [ಸವ್ಮಿ + ಕೆಯ್‌ i 
ಸವಿಗೆಯ್ತ (ನಾ). ಹಿತವಾದ ಕೆಲಸ : ಸವಿಗೆಯ್ತಂಗಳಿನೊಲ್ಹು 
ದೊಪ್ಪಂಗೆಯ್ಗು ಮೆಲ್ಫಾತಿನಿಂ ಪವಣಂದಂಗೊಳೆ ಕೋದು (ಚಕಎ. ೬-೬೮). 
(ಸವ + ಕೆಯ್ತ) 
ಸವಿಗೆಯ್ಮೆ (ನಾ). ಹಿತವಾದ ಲೀಲೆ ,-- ಕ್ರೀಡೆ : ಈಗಳೀಗಳೆ ಪಾಡುವ ಶೃಂಗಾರದ 
| ದಶಪದಿಗಳಂ ಬಿಡಲಾಜದೆ ತೊಡರ್ವೆಮ್ಮ ಬಗೆಯಂತೀ ಸವಿಗೆಯ್ಮೆಯ ದಶಪದಿಯಂ 
| 


ಸಾಣೆವಿಡಿ 


ಮೇಲ್ಸೆಯ್ಮೆಯ ದಶಪದಿಯೆಂ ತೊಡಂಕಿದುದು (ಚಿಕವಿ. ೬ ೧೨೬ ವ, ಪುಟ ಲಂ). 
(ಸವಿ *- ಗೆಯ್ಮೆ (ಆ ಕೈಮೈ)| 

ಸವಿಗೆಯ್ಮೆ ವಾಡು (ನಾ). ಹಿತವಾದ ಕ್ರೀಡೆಯನ್ನು ಕುರಿತ ಹಾಡು; ಮನೋ 
ಹರವಾದ ಲೀಲೆಗೆ ಸಂಬಂಧಿಸಿದ ಪದ : ಈ ಪೊಣಗೆಯ್ಮೆವಾಡು ಪೊಸತಾದುದು, 
ಬಟ್‌ಯಿಂ ಸವಿಗೆಯ್ಮೆವಾಡಂ ಸವಿವಮೆಂಬನಂ (ಚಿಕವಿ. ೬-೧೫೩ ವ, ಪುಟ ೧೭೯). 

(ಸವಿಗೆಯ್ಮೆ *- ಪಾಡ್ಮು! 

ಸವಿಗೇಳ್‌ (ಕ್ರಿ). (ಮಾತಿನ) ಇಂಪನ್ನು ಆಲಿಸು ; ಮಧುರತೆಯನ್ನು ಕೇಳು: 
ನಡೆದಡೆ ನಡೆದ ಹೆಜ್ಜೆಯಂ ಸೋಂಕಿ ಹಿಗ್ಗುತ್ತೆ ನುಡಿಯಲಾ ಸವಿಗೇಳ್ದ ಕಿವಿಗೆ ಮಾಯಾಗುತ್ತೆ 
(ಇಹರ. ದೇ. ೩೩-೧೪). (ಸವ್ಮಿ3 ಕೇಳ್‌] 

ಸವಿಗೊಡು (ಕ್ರಿ). ೧. ಮಾಧುರ್ಯವನ್ನು ಕೊಡು ; ಇಂಪನ್ನು ನೀಡು : ಗೇಯದ 
ಸವಿಗೆ ಸವಿಗೊಡೆ ವಾದ . . . ಸಭೆಯು ಬೆಜಗಾಗೆ ನರ್ತಿಸಿದ (ಸಾಳ್ವಭಾ. ೩೩-೯೯); 
ಕೇಳೆಲೆ ರೂಪಜಯಂತೆ ನಿನ್ನಯ ಮೋಹದೇಳಿಗೆಗುಆೆ ಸವಿಗೊಡುವ ಬಾಲಕಿಯೊರ್ವಳು 
ಮದನಮೋದಿನಿಯೆಂಬ ನೀಲಕುಂತಳೆಯೊಪ್ಪುತಿಹಳು (ಕಂನಎ. ೧೦-೧೧). ೨. ಇಷ್ಟಪಟ್ಟು 
ನೀಡು ; ಮನಸಾರೆ ಕೊಡು : ಅವನನೀಕ್ಷಿಸಿ ಪೂಗಣೆಗೆ ಚಿತ್ತವನೆ ಸವಿಗೊಟ್ಟಿರಲು 
(ಸಾಳ್ತಿಭಾ. ೨೯-೩). ಸವಿ * ಕೊಡು] 


. * ಹಾವಿನೊಡ್ಮಾಣದ |25| ಸವಿಗೊರಳು (ನಾ). ಇಂಪಾದ ಧ್ವನಿ ; ಮಧುರವಾದ ಕಂಠ : ಇನಿದನಿ: 


ಹಿಂದಿನ ಸವಿಗೊರಳು ಕುದುರಿದ ಕೋಗಿಲೆಯದು ಚದುರೇರಿ ಹಾಡತೊಡಗಿದುದು 
(ನಾಡೋಜ. ೧೬೪). (ಸವಿ 3” ಕೊರಳು (ಆ ಕೊರಲ್‌)) 

| ಸವಿಗೊಳ್‌, ಸವಿಗೊಳು (ಕ್ರಿ). ೧. ರುಚಿಕರವಾಗು ; ರಸವತ್ತಾಗು: 
“ಸವಿಗೊಳಿಸು' ಪರಾ. ಸವಿಗೊಳು : ೨. ರುಚಿನೋಡು ; ಆಸ್ವಾದಿಸು: 
ಮೃದುತರವೆನಿಪ ಪರಿಮಳಿಪ ಹೊಸಖಂಡಂಗಳಂ ಸವಿಗೊಳುತ (ಬಸವು. ೧೮-೨೯). 

[ಸವ್ಮಿ 3- ಕೊಳ್‌] 

ಸವಿಗೊಳಿಸು (ಕ್ರಿ). ೧. ರುಚಿಕಟ್ಟಾಗುವಂತೆ ಮಾಡು ; ರಸವತ್ತಾಗಿಸು : ಪಾಕದಿ 
ಸವಿಗೊಳಿಪ ವರವಿದ್ಕೆ ತನಗುಂಟು (ನಳಚ. ೭-೩). ೨. ತೃಪ್ತಿಗೊಳಿಸು; 
ತುಷ್ಟಿಯಾಗುವಂತೆ ಮಾಡು : ಆ ಮುನಿವರನ ನಾನಾಫಲಸುಭೋಜನಭಕ್ಷ್ಮ ದಲಿ 
ಸವಿಗೊಳಿಸಿದರು (ತೂರರಾ. ೧-೫-೫೩); ಜನನಿಯರುಣಿಸನಿಕ್ಕಿ ಸಎಿಗೊಳಿಸೆ ಚಮರ 
ವೃಜನಮಂ ಪಿಡಿದು ರಾಣಿಯರ್ಕೆಲದೊಳಿರೆ (ಚೈಮಿಭಾ. ೬ -೪೩). ೩. ಅನುಭವಿಸುವಂತೆ 
ಮಾಡು : ಚರಣಸೇವಾಮೃತವನನಿಶವು ನಮಗೆ ಸವಿಗೊಳಿಸಿ ಇರದೆ ಬಿಜಯಂ 
ಗೈವುದುಚಿತವೇ (ತಮ್ಮಳ. ೩-೧೬). [ಸವಿಗೊಳ್‌ *- -ಇಸ್ಬು! 

ಸವಿಗೊಳು "ಸವಿಗೊಳ್‌' ನೋ. 

ಸವಿಗೋಲ್‌ (ನಾ). ೧. ಕಬ್ಬು ; ಇಂಗೋಲು : 'ಸವಿಗೋಲ್ವಿಲ್‌' ಪರಾ. 

| ೨. ಕಬ್ಬಿನ ಬಿಲ್ಲು ; ಮನ್ಮಥನ ಚಾಪ : "ಸವಿಗೋಲ' ಪರಾ. 

| [ಸವ್ಮಿ 4 ಕೋಲ್‌ 

ಸವಿಗೋಲ (ನಾ). ಕಬ್ಬಿನ ಬಿಲ್ಲನ್ನು ಉಳ್ಳವನು ; ಮನ್ಮಥೆ : ಸಿಂಹಾಸನಾಗ್ರದಿ 
ಸಮಗ್ರಶುಭದಿ ಸವಿಗೋಲ ರತಿಸಹಿತ ಸನ್ಮೂರ್ತಿಗೊಂಡಿರಲು (ನವಮೋ. ೪-೩೭). 

[ಸವಿಗೋಲ್‌ + -ಅ) 


| ಸವಿಗೋಲ್ವಿಲ್‌ (ನಾ). ಎ ಸವಿಗೋಲ್‌ ೨ : ನವಲತಿಕಾದೇಹದ ನಳಿನಾಂಪ್ರಿಯ 


ಸವಿಜೇನು 


ಸವಿಗೋಲ್ಟಿಲ್ಲ ಸಮರದ ಕುಡುವುರ್ವಿನ ಯುವತೀರೂಪದ ಚಿತ್ರಮನಾ ಸುಕುಮಾರಂ 
ನೋಡಿದನು (ಜಯಕಾ. ೩-೧೦). [ಸವಿಗೋಲ್‌ + ಬಿಲ್‌) 
ಸವಿಜೇನು (ನಾ). ಸಿಹಿಯಾದ ಜೇನುತುಪ್ಪ: ಜೇಂಗೊಡದ ಸವಿಜೇನಿನಾಸ್ಟಾದ 
ಬಯಸುವೊಡೆ ಜೇನುಹುಳುಗಳ ಕಡಿತಕಂಜಬೇಡ "ಕಲ್ಲೋಲ. ೪೩-೫). 
(ಸವಿ * ಚೇನು, (ಆ ಜೇನ್‌) 6 
ಸವಜೇವಣ (ನಾ). ರುಚಿಕರವಾದ ಭೋಜನ ; ರಸವತ್ತಾದ ಊಟ : 
ಸವಿಚೇವಣಂಗಳನೆ ಆಯ್ಕುಳಿಗೊಂಡು ಕೊರ್ವಿ ಪೇಳಾರ್ಗಿರ್ಪೆ? (ಸಂಸಪ. ೨೨-೩೧). 


(ಸವ + ಜೇವಣ] 
ಸವಿತ (ನಾ). ""ಊಟ'' (ಮೋಳಿಮಾ. ಕೋಶ): ನಾನೊಡೆಯ ಇವನಡಿಗನೆಂದು 
ಪುಡಿಪುಚ್ಚವ ಮಾಡುವನ್ನಕ್ಕ “ಅದು ತುಡುಗುಣಿಯ ಸವಿತ (ಮೋಳಿಮಾ. ೧೮-೬೮). 10 
(ಸವಿ + -ತೃ) 


ಸವಿತ್ಮ (ನಾ). ಸೂರ್ಯ ; ಭಾನು : ""ಆದಿತ್ಯ: , ಸವಿಶಾ. . . ಶ್ರಯಾತನು: - ಈ 
೪೭ ಆದಿತ್ಮನ ಪೆಸರ್‌'' (ಹಲಾಯು. : ೩೫); ಅಯ್ಕಾ ನಿಶೆಯ ಮೊತ್ತ ಸವಿತನ ಕಣ್ಣೆ 
ತಮವನೀಯಬಲ್ಲುದೆ (ಸಕವ. ಕ. ॥, ೧೦೫-೧೬೨). [ಆ ಸಂ. ಸವಿತೃ) 

ಸವಿತಾರ (ನಾ). ಸೂರ್ಯ ; ಭಾನು : ""ರವಿ ಮಾರ್ತಂಡಂ . . . ಸವಿತಾರಂ |15 
ಸೂರನರ್ಕಂ ದುಮಣಿ ತರಣಿ ಸಪ್ತಾಶೃನಾದಿತ್ಮನಕ್ಕುಂ'' (ವಸ್ತುಕೋ. ೧೧-೬೪); 
ಸುವರ್ಣರಥಾರೂಢನಾದ ಸವಿತಾರ (ಸೌಂದಸ. ೯೯). [ಆ ಸಂ. ಸವಿತೃ) 

ಸವಿತಿನಸು (ನಾ). ಸಿಹಿತಿಂಡಿ ; ರುಚಿಕರವಾದ ಖಾದ್ಮ : ತರತರದ ಸವಿತಿನಸು 
ಗಳನ್ನು ನನಗೆ ತಂದುಕೊಟ್ಟರು (ಅನ್ನ. ೮೪). [ಸವಿ * ತಿನಸು (ಆ ತಿನಿಸ್ಸು)] 

ಸವಿತೃ (ನಾ). ೧. ಉತ್ಪತ್ತಿ ಮಾಡುವುದು ; ಹುಟ್ಟಿಸುವುದು. ೨. ಸೂರ್ಯ ; |20 
ಭಾನು : ಅತನನ್ನು . . . ಸವಿತೃವೆಂದು ಆರ್ಯರು ಪೂಜಿಸಿದರು (ಮಹಾಣ. ೩೦೪); 
ನದಿಯ ಜಲ ವೃಕ್ಷದೇವತೆಗಳು ಸವಿತೃವಿಗೆ ಅರ್ಪಿಸಿದ ಪುಷ್ಪಾರ್ಫವನ್ನು ಹೊತ್ತು . . . 
ಹರಿಯುತ್ತಿದೆ (ಬೆತಂಬಾ. ೧). [ಸಂ.) 

ಸವಿತೃಮಂಡಲ (ನಾ). ಸೂರ್ಯಮಂಡಲ ; ಸೂರ್ಯಬಿಂಬ : ಆ 
ಸಮಯದೊಳ್‌ ಸವಿತೃಮಂಡಲಮುದಯಾಚಲಶಿಖಂಡಮಾಣಿಕ್ಕಮಂಡನಮೆನಿಸೆ |25 
(ಪಂರಾಮು. ೯-೧೯೦ ವ). [ಸಂ.1 

ಸವಿತ್ರಿ (ನಾ). ೧. ತಾಯಿ ; ಜನನಿ : ಎಣ್ಬರುಮಂ ನಾಕನಾಯಕಂ ತ್ರಿಲೋಕಗುರು 
ಸವಿತ್ರಿಗೆ ಸೀಯನಪ್ಪ ಗೇಯದಿಂ ಪೊಟ್ಟುಗಳೆಯಲ್‌ ನಿಯಮಿಸಿದಂ (ಶಾಂತಿಪು ೯-೧೬೮ ವ); 
ಧರೆಯೊಳು ಪುಟ್ಟುತಂ ನಿಜಸವಿಶ್ರಿಗೆ ಮೋಕ್ಚಮನಿತ್ತು ಮಾಯೆಯಂ ಹರಿಯಿಸಿ ತನ್ನ 
ತಂದೆಗಟ್‌ವಂ ದಯೆಗೆಯ್ದು (ತ್ರಿಪುವಿ. ೩೨-೨೨). ೨. ಆಕಳು ; ಗೋವು. 30 

(ಸಂ. ಸವಿತ್ರೀ] 

ಸವಿದಂಟು (ನಾ). ಇನಿದಾದ ಕಾಂಡ ; ದೇಟು ; ಸಿಹಿಯಾದ ದಂಟು, 
— ನಾಳೆ : ಹೊಡೆಯನೆರಳೆಗಳು ಸವಿದಂಟುಗಳನು ಮರಗಳಂ ತೆನೆಗಳಂ ಗಿಳಿ ನವಿಲು 
ಕೊಂಚೆ ಮೊದಲಾದ ಖಗತತಿಗಳು . . . ತಿಂದು ತಳಪಟಂಮಾಡಿ ನಾಡೆಲ್ಲಮಂ | 
ಗೋಳಿಡಿಸುತಿರ್ದುವು (ಹಚಕಾ. ೩:೬೬). (ಸವ್ಮಿ * ದಂಟು] 

ಸವಿದಂಬುಲ (ನಾ). ರುಚಿಕರವಾದ ತಾಂಬೂಲ : ಸವಿದಂಬುಲವೇನ 
ಮಾಡುವುದು ಕೆಂಬಲ್ಲ ಕಿಡಿಯೇನ ಸುಡುವುದು ಮನಕೆಲ್ಲಿ ನಂಬುಗೆಯೆಂದು ಪಾಡಿದಳು 
(ಭರಚ. ೧೧-೨೮). [ಸವಿ 4 ತಂಬುಲ] 

ಸವಿದಕ್ಕೆ (ನಾ). ಆಪ್ಮಾಯಮಾನವಾದ ಅಪ್ಪುಗೆ ; ಹಿತಕರವಾದ ತೆಕ್ಕೆ: | 
ಸವಿದಕ್ಕೆಯ ಸಡಿಲದ ನೇಹಗಳಿಂದಲವರಿರ್ವರೊಪ್ಪಿದರಂದು (ಕಂನವಿ. ೧೦-೪೬). 

[ಸವಿ + ತಕ್ಕೆ (ಆ ತಟ್ಮೆ)) 

ಸವಿದಳೆ (ನಾ). ಮಾಧುರ್ಯವನ್ನು ತಳೆ : ಮಧುರತೆಯನ್ನು ಹೊಂದು: | 

ಸವಿಗಳೆನು ತಣ್ಣುಗಳ್ಮಿಗೆ ಸವನಿಸಿ ರಸಭರಿತಮೆನಿಪ ಕವಿಮಾನಸದೊಳ್‌ (ಆ. --೧೯). | 
ಸವಿ + ತಳೆ|] | 
ಸವಿದುಟಿ (ನಾ). ಇನಿದಾದ ಅಧರ ; ಮಾಧುರ್ಯ ತುಂಬಿದ ತುಟಿ : ನೀಜನ |. 


ಚೆಲ್ಲೊರೆದ ಸವಿದುಟಿಯನೊಲವಿಂ ಬರೆಪೀರ್ದುವು ನೋಡುವಿಚ್ಚೆಗಾರ್ತಿಯ ಕಣ್ನಳ್‌ ! 


[A] 
[7 


40 
| 


೮೪೨೩ 


ಸವಿನೀರು 


(ಕಬ್ಬಿಕಾ. ೩೨೯); ಸವಿದುಟಿಯೊಳ್‌ ಸಲೆ ಶೋಣೆ ಹೃದಯದೊಳಗವಿರತ ನರ್ಮದೆ 
ನೆಲಸಿರ್ಪುದಲ್‌ಂ೦ ಯುವತಿ ನಿರೀಕ್ಷಿಸುವರ ಕಣ್ಣಿರದೆ ಕೃತಾರ್ಥತೆ ಮಾಡುವಳು 
(ಜಯಕಾ. ೩-೫೬). (ಸವಿ 4 ತುಟಿ) 


ಸವಿದುತ್ತು (ನಾ). ರುಚಿಕರವಾದ ಕಬಳ; ರಸವತ್ತಾದ ಆಹಾರ: ಈ 


ಪರಿಯಲುರಗಂಗೆ ಸವಿದುತ್ತಾಗಿ ಹೋಹರೇ ಸುಕುಮಾರ (ಹಚಕಾ. ೧೨-೧೯); ವನದ 
ಚಕೋರಿಯ ಸವಿದುತ್ತಿದಾವುದು ಹರಿಣವಿಲ್ಲದ ಶೀತಕಿರಣ (ಇಂಚಾಪ. ೧೬೯-೩೧). 
(ಸವ್ಮಿ 3 ತುತ್ತು) 


ಸವಿದೆ "ಸೌದೆ' ನೋ. 
ಸವಿದೋಟ್‌ಸು (ಕ್ರಿ). ಇಂಪನ್ನು ಉಂಟುಮಾಡು; ಮಾಧುರ್ಯವನ್ನು 


ಗ್ರಹಿಸುವಂತೆ ಮಾಡು: ತುಂಬುರವಿಡಿದು ಗಾನಾಮೃತವನು ಕಿವಿಗಿಂಬಾಗಿ 
ಸವಿದೋಲ್‌ಸುತ ಮುಂಬರಿದೆಸೆವ ಗಾಯಕರು ಪಾಡುವ ಸಂರಂಭವನೇನ ಬಣ್ಣಿಪೆನು 


(ಕಂನವಿ. ೮-೩೩). [ಸವಿದೋಟು + - ಇಸ್ಸು) 


ಸವಿದೋಲು (ಕ್ರಿ). ೧. ರುಚಿಕರವಾಗಿ ಕಾಣು; ಇನಿದಾಗು : ಕೊಂಡವಗೆ 


ಸವಿದೋಲ್‌ತು ಇಂತಪ್ಪ ಕಾಯಿ (ಜಿಡಗುಚೌಪದಿ. 8). ೨. ರುಚಿಯನ್ನು ತೋರಿಸು; 
ಸ್ವಾದವನ್ನು ಗ್ರಹಿಸುವಂತೆ ಮಾಡು : ಸವಿಸವಿದು ಬಿಕ್ಕಬಿಕ್ಕನೆ ಸಎನೋಡೆನ್ನಾಣೆ 
ಯೆಂದು ರಕ್ಕಸಿಗಮದಂ ಸವಿದೋಜ್‌ (ಪಂಪಭಾ. ೧೨-೧೫೮); ತೆಳುದೊಗಲ ಚಕ್ಕಳದ 
ಕೈಚಪ್ಪಳೆಯವರು ಹಂತಿಯಲಿ ಕುಡಿದರು ಕೆಳೆಯರಿಗೆ ಸವಿದೋಟ್‌ (ಕುವ್ಮಾಭೀ. ೫-೩೧). 
೩. (ಆಲಂ) ಆಯುಧಗಳ ಹೊಡೆತ ಮುಂತಾದುವುಗಳ ಪ್ರಭಾವ, 
ಪರಿಣಾಮಗಳನ್ನು ಅನುಭವಿಸುವಂತೆ ಮಾಡು : ದಳದ ನಾಯಕರೆಲ್ಲರಿಗೆ 
ಸವಿದೋಜ್‌ದನು ಬಲುಗದೆಯ ಹೊಯ್ದುಗಳ (ಕುವ್ಮಾಕ. ೧೫-೩೪). [ಸವ್ಮಿ 4 ತೋಟು] 


ಸವಧ (ಗು). ೧. ಒಂದೇ ಬಗೆಯ ; ಒಂದೇ ರೀತಿಯ. (ನಾ). ೨. ಹತ್ತಿರ ; 


ಸಮಾಪ ; ನಿಕಟ : ಸವಿಧಂ ದೂರಂ ಪ್ರತ್ಯಂತವಿದೆನ್ನದೆ . . . ನೆಗಬ್ಬತ್ತಗಾಧಬೋಧಂ 
ಜಿನನೊಳ್‌ (ಪುಷ್ಪಪು. ೧೪-೪೦); ಮುನಿ ತನ್ನೈಪಾಲನ ಸವಿಧವನು ತಾನೈದಿ ತದ್ವಾಕ್ಕವನು 
ಹೇಳಿದನು (ಶಿಮ್ಮಅ. ೩-೯೧); ರವಿ ಬಿಸುಗದಿರಂ ಕಚೆಯಂ ದವಾಗ್ನಿ ಸವಿಧಸ್ಥಳಂಗಳೊಳ್‌ 
ಮೆಯ್ದೋಜಂ ಪವನಂ ಬಿಜುಬಿಂ ಬೀಸಂ ಜವನವರೆಡೆಯಾಡಲಣ್ಮರಾ ಮುನಿವನದೊಳ್‌ 


(ಶಬಶಂ. ೨-೬೬). [ಸಂ.) 


ಸವಿದೆ "ಸೌದೆ,' ನೋ. 
ಸವಿನಗೆ (ನಾ). ಮೋಹಕವಾದ ನಗು ; ಮನೋಹರವಾದ ನಗೆ : ಸವಿನಗೆಯಿಂದೆ 


ಮೆಲ್ನುಡಿಯ ಬಿನ್ನಣದಿಂ . . . ಬಗೆಗೆ ಸೋಲಮನುರ್ವಿಸಿ (ವೃಷವಿ. ೨೯-೧೪); ಸವಿನೆಗೆ 
ಯೆಂಬಮರ್ದಿನ ಸೊನೆ ಕವಿತರ್ಪವೊಲಾಗೆ ಸುರಿವ ಲಾಲಾಜಳಂ (ರಾಜಶೇ. ೪-೬೮). 
(ಸವ್ಮಿ + ನಗೆ] 


ಸವಿನಯ (ಗು). ೧. ವಿನಯದಿಂದ ಕೂಡಿದ; ಸೌಜನ್ಮಪೂರಿತವಾದ: 


ಸವಿನೆಯಹಾಸಿಯರ್‌ ... ನವನವಕೌತುಕಾಹವಮನೋಹರಶೀಲೆಯರಲ್ಲೆ ಸೂಳೆಯರ್‌ 
(ಚಿಕವಿ. ೬-೬೯); ಸವಿನಯರಾಜಶೇಖರತನೂಭವ ನೀನುಜೆಯರ್ಧರಾತ್ರಿಯೊಳ್‌ 
ತವೆ ನಗರೀವಿಶೋಧನನಿಮಿತ್ತದೆ . . . 
(ನಾ). ೨. ಸೌಜನ್ಯ; ಒಳ್ಳೆಯತನ : ಸವಿನಯದೊಳಂದು ಸಾಮ್ರಾಜ್ಕವನೆನ್ನಯ 
ಜನಕನಂಪ್ರಿಗೊಪ್ಪಿಸಿ ತತ್ಪಾದವನೋಲಗಿಸುತ್ತುಂ ನಾಂ ದಿವಸಂಗಳ್‌ ಕೆಲವುಮಂ ಸುಖಂ 
ಮಿಗೆ ಕಟ್‌ದೆಂ (ದಶಕು. ೧೦-೧೨೯); ನಂದನನವರ ಪಶುಗಳನಾರಯಿದು ಕಾಯ್ತಪ್ಪ 
ನನುದಿನವು ಸವಿನಯದೊಳು (ಬಸಪು. ೨೪-೨). ([ಸಂ.) 


ಸಂಚರಿಸು (ಹಾಲಾಸ್ಮ. ೨-೯-೩೦). 


ಸವಿನಯಸ್ಕ (ನಾ). ವಿನಯಶೀಲನಾದವನು; ಸೌಜನ್ಯದಿಂದ ಕೂಡಿದ 
| ವ್ಯಕ್ತಿ: ಲವವಿನಿತುವುಂ ಕೋಪವಿಲ್ಲದ ಸವಿನೆಯಸ್ಥರು (ಬಸಪು. ೩೮-೬). (ಸ0.1 
! ಸವಿನೀತ (ನಾ). 


= ಸವಿನಯಸ್ವ : ಅವರಿರ್ವ್ವರ್ಗ್ಗಂ ಪುಟ್ಟಿದಂ . . . 
ಭುವನೋಂನತಧವಳಯಶಂ ಸವಿನೀತಂ ಪ್ರಿಡ್ವಿಸೆಟ್ಟಿಯೆನ್ಸಿ(ನಿಸಿ)ದ ಬೊಂಮನು 


(ಕಣ. 1೪, ೧-೭೫; 1204). [ಸಂ.) 


ಸವಿನೀರು (ನಾ). ಸಿಹಿಯಾದ ನೀರು : ನಂಜಮ್ಮನ ಒಡನಾಟ ಮರುಭೂಮಿ 


ಯಲ್ಲಿ ಅಲೆಯುತ್ತಿದ್ದ ಯಾತ್ರಿಕನಿಗೆ ದೊರೆತ ಸವಿನೀರ ಚಿಲುಮೆಯಂತೆ ರಾಣಿಗೆ 


ಸವಿನುಡ್ಮಿ 


ಆಪ್ಕಾಯಮಾನವಾಗಿದ್ದಿತು (ಹಾಹುತ್ತ. ೩೮); ಅಲ್ಲಿ ಭಾವಿ ಅಗಿಯಲು ಸವಿನೀರಿನ ಸೆಲೆ 
ಚಿಮ್ಮಿತು (ಶರಚ. ೭೯೫). (ಸ್ನ + ನೀರು (ಆ ನೀರ್‌); 

ಸವಿನುಡಿ (ಕ್ರಿ). ಮಧುರವಾಗಿ ಹೇಳು ,- ನುಡಿ : ತಾನೇ ರಚಿಸಿದ ಹೆಸರು ಅವನ 
ಕಿವಿಯಲ್ಲಿ ಸವಿನುಡಿಯುತ್ತಿತ್ತು (ಗಂಮಾಯಿ. ೧೩). (ಸವ್ಮಿ * ಮುಡಿ] 

ಸವಿನುಡ್ಮಿ (ನಾ). ಮಧುರವಾದ ಮಾತು; ಇಂಪಾದ ನುಡಿ : ಸುರತ |4 
ಸಮಯದೊಳಿನಿಯನಾಡಿದ ಸವಿನುಡಿಗಳನುಸಿರ್ದು (ಗಿ೧6. ೨-೧೦೫ವ); ಕಾರುಟ್ಕೂದೇಳ್ಗೆಯುಂ 
ಸವಿನುಡಯೊಳಂತೆಂಟನು (ಭಾವಚು: 6 ೪೭); ಗಳ ಸವಿನುಡಿ ಸ್ವರಗೋಗಿಲೆ ತನುವಲ್ಲಿ 

. ನೆಲೆಮೊಲೆ ಚಕ್ರ ಕಾವನ ಬೆಳೆ ವನವೆನೆ ಹೆಂಗಳಿಹರು (ಕಂನವಿ. ೬-೯೭). 
(ಸವ್ಮಿ 4 ನುಡ್ಡಿ) . 

ಸವಿನುಡಿಗಾತಿ (ನಾ). ಮಧುರವಾದ ಮಾತನ್ನಾಡುವವಳು : ಸಕ್ಕರೆದುಟಿಯಳ |10 

ಸವಿನುಡಿಗಾತಿಯ . . . ತಕ್ಕೆಯದೆಂದು ಘಟಿಪುದೊ (ಶತಸಾಂ. ೨೬-೩೧). | 
[ಸವಿನುಡಿ * -ಕಾತ್ಮಿ] 

ಸವಿನೆನಪು, ಸವಿನೆನಹು (ನಾ). ಹಿತಕರವಾದ ಸ್ಮರಣೆ ; ಪ್ರಿಯವಾದ ನೆನಪು : 
ಎರಡು ವಾರದಲ್ಲಿ ಆ ಸವಿನೆನಪು ಮರೆತುಹೋಗುವಂತಹ ರುದ್ರವಾತಾವರಣ ನಡೆದಿದೆ | 
(ಪದ್ಮಸ. ೨೦೮); ಕೆಲವರು ಪರಿಚಯವನ್ನು ಹೇಳಿಕೊಂಡರೂ ಅರೆಮರೆತ ಹಿಂದಿನ |15 
ಜೀವನದ ಸವಿನೆನಪುಗಳ ತಂತಿಯನ್ನು ಮಿಡಿಯಲಾರದೆ ಹೋದರು (ನರಾತೆ. ೫೫). 
ಸವಿನೆನಹು : ಆಗವಳೆದುರಿಗೆ ಗೆಳತಿಯರ ಸವಿನೆನಹುಗಳ ಚಿತ್ರಗಳೇ ಚಿತ್ರಗಳು | 
(ಕನ್ನಜಾ. ೧೪೬). (ಸವ್ಮಿ 3- ನೆನಪು) 

ಸವಿನೆನಹು "ಸವಿನೆನಪು' ನೋ. 

ಸವಿನೋಟ (ನಾ). ೧. ಮಧುರವಾದ ದೃಷ್ಟಿ ; ಮೋಹಕವಾದ ನೋಟ : ಸಎ 
ನೋಟದೊಳ್ಸಂಚು ನಗೆಯೊಳ್ಳಪಂಚು (ಜೈಮಿಭಾ. ೬-೩೪); ಸವಿನೋಟಂ ಪೊಸವೇಟಮಂ | 
ನಗೆಯನಂಗಾವೇಶಮಂ . . . ಪುಟ್ಟಿಸದಿರ್ದೊಡೇಕೆ ನೆರೆವಾಯಾಸಂ ವಿಟಂಗಂಗನೇ 
(ವೃಷವಿ. ೨೮-೩೦); ತವಕವಾಡುವ ತತ್ತರಿಪ ತಲ್ಲಣಿಸುವ . . . ಸವಿನೋಟಗಳ : 
ಸಮನಿಪುದು (ಚಿಕವಿ. ೬-೧೫೭ ಸಾಂಗತ್ಯ). ೨. ಹಿತಕರವಾದ ದೃಶ್ಯ ; p ಆಪ್ಕಾಯ 
ಮಾನವಾದ ನೋಟ : ತಕ್ಕು ಕಡಂಗಿದಚ್ಚ ಸವಿನೋಟಕೆ ಸಿಲ್ಕಿದ ದಿಟ್ಟಿ . 
ಒಪ್ಪೆ ಶಿವೆಯಂ ನಲಿದರ್ಚಿಸುತೊಪ್ಪಿದಂ ನೃಪಂ (ಉದ್ಭಟ. ೪-೩); ವಾ 
ನೋಟ, ಸವಿನೋಟ, ಸವೆಯದೆದೆಚಿಮ್ಮುತಿಹುದಿನ್ನೂ ! ನಾಲ್ಮಡಿ ಕೃಷ್ಣನ ಸವಿಸೊಲ್ಲು 
(ಹೂಂಗಳು. ೧೬-೨೪). (ಸವ್ಮಿ * ನೋಟ! 

ಸವಿನೋಡು (ಕ್ರಿ). ೧. ರುಚಿಯನ್ನು ನೋಡು ; ಆಸ್ವಾದಿಸು : ಸವಿಸವಿದು 
ಬಿಕ್ಕಬಿಕ್ಕನೆ ಸವಿನೋಡೆನ್ನಾಣೆಯೆಂದು ರಕ್ಕಸಿಗಮದಂ ಸವಿದೋಜ್‌ (ಪಂಪಭಾ. ೧೨-೧೫೮). 
೨. ತಿನ್ನು ; ಮೆಲ್ಲು : ಇವಅಾಿಂದವು ಸವಿಯೆನುತುಂ ಸವಿನೋಟ್ಟೈ ಪಲವುತೆಅದ 
ಮೃಗದಡಗಂ (ವರ್ಧಪು. ೧೧-೨೦). ೩. (ಆಲಂ) ಆಯುಧದ ಪ್ರಯೋಗ 
ಮುಂತಾದುವುಗಳ ಪ್ರಭಾವ, ಪರಿಣಾಮಗಳನ್ನು ಅನುಭವಿಸು : ಎನ್ನ ಬಾಳ | 
ಸವಿಯಂ ಸವಿನೋಡಿ ಬಟ್‌ಕ ನೀರ ಸವಿಯಂ ನೋಡಾ (ಗದಾಯು. ೭-೫); 
ಪರಶುಧರಸಾಯಕದ ಸವಿನೋಡಾದಡೆನುತೆಚ್ಚನು ಮಹೀಪತಿಯ (ಕುವ್ಮಾಕ. ೧೧-೪೯). |35 
೪. ಕೊಲ್ಲು ; ಮುಗಿಸು : ಅವರುಮನಂತಕನೊಯ್ಯನೆ ಸವಿನೋಬ್ಬುದುಮಾನುಮೆನ್ನ 
ಪಾಪದ ಫಲಮಂ ಸವಿನೋಡೆ ಪೊಕ್ಕೆನೊಡನೊಗೆದ ಹೀ. (| | 
ಗಹನಾಂತರಮಂ (ಆದಿವು ೩-೩೫); ಸವಿನೋಟ್ಟಂ ಸಾಗರಾಂತಕ್ಕಸುರರ ನೆರೆಗೊಳ್ವಂ | | 
ತ್ರಿಪಲ್ಕಕ್ಕೆ ನಾಗಾನ್ವಯಮಂ ಸಾರ್ಧದ್ವ್ರಿಪಲ್ಮಕ್ಕಳವಳಲುಆೆ ಮಾಬ್ಪಂ . . . ಕೃತಾಂತಂ | 
(ಮಲ್ಲಿಪು ೧೩-೧೦೬). [ಸವ್ಮಿ % ನೋಡು] 

ಸವಿಪಾಕ (ನಾ). [ಜೈನ] ನಿರ್ಜರೆಯ ಅವಿಪಾಕ ಮತ್ತು ಚನ್ನ ಜಟ 

| 


| 
| 
[ 
i 
4 


30 


40 


ಎರಡು ಪ್ರಕಾರಗಳಲ್ಲಿ ಒಂದು ; P ""ಕರ್ಮವು ಫಲೋನ್ಮುಖವಾಗಿ 
ಸುಖದುಃಖಗಳನ್ನು ಕೊಟ್ಟು ತುಸುತುಸು ಉದುರಿ ಹೋಗುತ್ತಿರುವ ಸ್ಥಿತಿ'' 
(ಆದಿಪು. ಜೈನಪಾರಿಭಾಷಿಕಶಬ್ದಕೋಶ ೯೯): ಯಥಾಕಾಲಾನುಭವನ ತಪೋನಿಮಿತ್ತಮಾಗಿ | 
ಸವಿಪಾಕಾವಿಪಾಕರೂಪದಿಂ ಪೂರ್ವಾರ್ಜಿತಕರ್ಮನಿರ್ಜರಣಂ ನಿರ್ಜರೆಯೆಂಬುದು “ 


(ಆದಿಪು. ೧೦-೬೩ ವ). (ಸಂ.] 


ಲ೪೨೪ 


| ಸವಿಮುನಿಸು (ನಾ). 


ಸವಿರಾಗ 


ಸವಿಪಾಕನಿರ್ಜರೆ (ನಾ). ""ನಿರ್ದಿಷ್ಟಫಲಭೋಗಾನಂತರದಲ್ಲಿ ಕರ್ಮದ 
ಸ್ವಾಭಾವಿಕ ಕ್ಷಯವಾಗುವುದು ಸವಿಪಾಕನಿರ್ಜರೆಯು'' (ಜೈನರ. ೩): 
ಅಂತೆತ್ತಾನುಂ ಸ(ಪಾಕಾಂ. ಸಂ|ವಿಪಾಕನಿರ್ಜರೆಯಿಂ ದುಷ್ಕರ್ಮಫಲಮಂ ತವಿಸಿ 
(ಪಂರಾಮಾ. ೬-೫೬ ವ); ಅವಿಪಾಕನಿರ್ಜರೆ ಸವಿಪಾಕನಿರ್ಜರೆಯೆಂಬೆರಡುಂ ತೆಆದ 
ನಿರ್ಜರೋಪಾಯಮಂ ಹೇಬ್ಹು (ಜೀವನಂ. ೧೦-೨೬ ವ); ತಾನಾಗಿ ಫಲವನ್ನು ಕೊಟ್ಟು 
ಅಳಿದುಹೋಗುವ ಕರ್ಮಕ್ರಮಕ್ಕೆ ಸವಿಪಾಕನಿರ್ಜರೆ ಎನ್ನುತ್ತಾರೆ (ಭಾರದ. ೧೮೭). 
"ಆವಿಪಾಕನಿರ್ಜರೆ' ಪರಾ. (ಹಂ. ಸವಿಪಾಕನಿರ್ಜರಾ। 

ಸವಿಭವಂ (ಅ). ವೈಭವವನ್ನು ಹೊಂದಿ; ಆಡಂಬರದಿಂದ ಕೂಡಿ : ಪುರು 
ಹೂತಂ ಪ್ರೀತಿಯಿಂ ನಂದನವನಕೆ . . . ಬರ್ಪವೋಲ್‌ ತದ್ದರಣೀಚಕ್ರೇಶನಂತಾ 
ಬನಕೆ ಸವಿಭವಂ ಬಂದು ಯೋಗೀಂದ್ರಪೂಜಾತುರಚಿತ್ತಂ ಪೊಕ್ಕನುದ್ಯತ್ತುಳಕತನುಲತಂ 
ಕಾವ್ಯನೌಕರ್ಣಧಾರಂ (ಚಂದ್ರಪು ೨-೧೧೬). ([ಸಂ.1 


| ಸವಿಮಾತು "ಸವಿವಾತು' ನೋ. 


ಸವಿಮಾವು (ನಾ). ಸಿಹಿಯಾದ ಮಾವು ; ಇಮ್ಮಾವು : ಸವಿಮಾವು ಪೂವು ಬಕುಳಂ 
ಮುಕುಳಮೊಪ್ಪುವ ಕೊಳಂ . . . ಸೊಂಪು ಪೆಂಪಿಂದೀ ಪುರೋಪವನಮೆಸೆದಿರ್ದುದು 
(ಚೆಬಪು. ೧೧-೨೧). [ಸವ್ಮಿ 3- ಮಾವು) 

ಸವಿಮುತ್ತು (ನಾ). ಮಧುರವಾದ ಚುಂಬನ : ಸವಿಮುತ್ತನಿವಗೀವ ಪುಣ್ಕವ 
ಪಡೆವುದೆಂದಿಗೆ ನಾನಬಲೆ (ಕಂನವಿ. ೯-೧೨೫). (ಸವ್ಮಿ *- ಮುತ್ತು (ಆ ಮುದ್ದು) 

ಪ್ರಣಯಕೋಪ; ಹುಸಿಮುನಿಸು: ಎಳೆನಗೆ ಸಎ 
ಮುನಿಸು ನೋಟ ಬೇಟವು ನೆಚೆಸೊಬಗಿಯಾ ಸೂಳೆವಿನ್ನಣದೋಟ್‌ ಸಿಲುಕಿದನು 
(ಸಾಳ್ವಭಾ. ೧೭-೨೬). (ಸವಿ 1 ಮುನಿಸ್ಕು) 

; ಸವಿಯಿಸು, ಸವಿಸು (ಕ್ರಿ). ೧. ಆಸ್ವಾದಿಸುವಂತೆ ಮಾಡು ; ಉಣಿಸು : ಕವಿತೆಯ 
ರಸವನು ಕರ್ಣಾಟದ ಭಾಷೆಯೊಳುಲ್‌ ಮೊಗೆಮೊಗೆದು ಕವಿರಸಿಕರ ಕರ್ಣಾಸ್ಕ 
ದೊಳೆಟೆದಾಂ ಸವಿಯಿಸಿ ಸಂತೋಷದಿ ತೇಗಿಸುವೆನು (ಮಡಿಕ್ಕಾ. ೪, ೧೧೯೨-೮೭೦-೧೭). 
ಸವಿಸು : ೧. ಸಕ್ಕರೆ ತುಪ್ಪವ ಸವಿಸೋದು ರೊಕ್ಕ (ಪುರಂದ. ೨-೪೮-೧); ಶೋಭಿಸುವ 
ಪಣ್ಣಿಡಿದು ತಂದೆ ಸವಿಸದೊಡೆ ತಾನೇ ಭುಂಜಿಪನೆ ಪಸುಳೆ (ಜೈಮಿಭಾ. ೭-೪೨); 
ಅಮೃತಫಲಗಳನು ಬಾಯಿಗಿನಿದಪ್ಪಂತೆ ಸವಿಸುತಲಾಯಸವ ನೀಗುತ್ತ ಪಥಿಕರ 
ಕಾಯಜರಪ್ರಪೆಯಂತೆ ಶೋಭಿಪವಲ್ಲಿ ಮಾಮರಗಳ್‌ (ಅರ್ಚಾವಿ. ೧೩-೧೧). 
೨. ಆಸ್ವಾದಿಸು ; ಸೇವಿಸು : ತುದಿಮೊದಲ್ತನಕ ಹೇಟ್‌ದ ನವ್ಯಫಳರಸಂಗಳನು 
ಸವಿಸುವುದು ಲೋಕದ ಶಿವಪದಾರ್ಚಕರು ಮಾನಿಗಳು (ಹಚಕಾ. ೧-೧೮); ತಾವೆಲ್ಲರುಂ 
ಸವಿಸಿ ಬಳಿಕಾಗಲಾ ಬಾಲಲಿಂಗಣ್ಣನಂ ಕರೆಯೆನಲ್‌ (ಚಿಬಪು ೬೩-೨೯). 

(ಸವಿ, * - ಇಸು) 

| ಸವಿಯೂಟ (ನಾ). ರುಚಿಕರವಾದ ಆಹಾರ ; ರಸಕವಳ : ಆಟವೇ ಮೃಗಗಣ 
ದೊಡನೆ ಸವಿಯೂ([ಖಾಕಾಂ. ದೂ]ಟವೇ ವನಕಂದಫಲ (ತೊರರಾ. ೧-೫-೪೪); 
ದಿನರಾತ್ರಿಯೆನ್ನದೆ ವಿಷಯಲಂಪಟನಾಗಿ ಸವಿಯೂಟಗಳನುಂಡು ಭ್ರಮಿಸಬೇಡ 
(ಪುರಂದ. ೨-೬೧-೧). [ಸವಿ + ಊಟ) 

ಸವಿಯೇಜು (ಕ್ರಿ). ಸೊಗಸು ಹೆಚ್ಚಾಗು ; ಚೆಲುವು ಅಧಿಕವಾಗು : ಸಾಕುಮಾರ್ಯಕ್ಕೆ 
ಸವಿಯೇಖಿದಂತೆ ಆಲಿಂಗನಕ್ಕೆ ಅವಯವಂ ಬಂದಂತೆ (ಗಿರಿಕ ೨-೧೦೫ ವ); ಕಠಿನತೆಯಂ 
ಕಳೆದು ಮಿಸುಪ ಮಾಣಿಕ್ಕಂ ಕೆಂಪಂ ತಳೆದಮೃತಂ ಸವಿಯೇಜ್‌ದ ಹೊಸಹವಳಂ . , 
ಎನೆಯಿನಿದುಟಿ ಸೊಗಯಿಸಿತಾ ನೃಪಸುತೆಗೆ (ಜಯಣ. ೩-೪೧). 

[ಸವಿ * ಎಲು, (ಆ ಏಲ್‌) 

ಸವಿರಾಗ (ನಾ). ೧. ಒಳ್ಳೆಯ ಅನುರಾಗ , - ಪ್ರೀತಿ : ಸವಿರಾಗ ಬೆರಸಿದ ಉಸಿರು 
ಇದಕ ಯಾ ಹೆಸರು (ನಾದಲೀ. ೭೬-೨೧). ೨. ಒಳ್ಳೆಯ ಅನುರಾಗವುಳ್ಳುದು. 
೩. ವೈರಾಗ್ಯದಿಂದ ಕೂಡಿದವನು ; ವಿರಕ್ತ. ೨, ೩ : ಸವಿರಾಗಂ ಸುಮನೋ 
ವೈಭವಂ ಸನಿರ್ಮಳದಿಗಂಬರಂ ಸಫಳಭವಂ ಭುವನೋತ್ತಮಂ ವಸಂತೋತ್ಸವಸದೃಶಂ 
ಪ್ರೋಷ್ಠಿಲಂ ಮುನೀಂದ್ರಶ್ರೇಷ್ಠಂ (ವರ್ಧಪು. ೧೩-೧೧). 

(ಸವಿ * ರಾಗ್ಯ; ಸಂ. (ಸ 4 ವಿರಾಗ) 


ಸವಿಲಾಸಂ ೮೪೨೫ ಸವುಂತೆ 


ಸವಿಲಾಸಂ (ಅ). ಉಲ್ಲಾಸದಿಂದ ಕೂಡಿ ; ವಿಲಾಸದಿಂದ ತುಂಬಿ : ಸವಿಲಾಸಂ | 
ಮೆಚೆದತ್ತು ಬಾಜಿಸುವ ಮಾಂಗಲ್ಮಾನಕಂ (ಅನಂಪು ೬-೬೩). (ಸಂ. 

ಸವಿವಕ್ಷಿತ (ಗು). ಮಾತಿನಲ್ಲಿ ಹೇಳಲು ಇಚ್ಛಿಸುವ ; ಪ್ರಕಟಗೊಳಿಸುವ 
ಬಯಕೆಯುಳ್ಳ, : ಸ್ತುತಿನಿಂದೆಗಳಿಂ ಸವಿವಕ್ಷಿತಗುಣದೊಳ್‌ ಸದೃಶಮಾಗಿ ವೇಬ್ಟುದು 


ಚ 


| ಸವಿಶೇಷರುಚಿರಸಂಭವವಿಧಿಯಂ (ಕಏರಾ. ೩ ೫೫); ಸವಿಶೇಷಾಗಮವಾಕ್ಸುಧೌಷಧಮ 
| ನೀಂಟಲ್‌ (ಎಕ. ೪, ಬೇಲೂರು. ೧೩೩-೩೩: 1279). ([ಸಂ.) 
| : ಸವಿಶೇಷಂ (ಅ). ವಿಶೇಷವಾಗಿ : ಭವದೀಯವದನಮಾಲೋಲವಿಲೋಚನಮುದಿತ 
ರಾಗಮಣಿವಿಳಸಿತಮಂ ಪ್ರವಿಕಸಿತಾಂಬುಜವನಮಂ ಸವಿಶೇಷಂ ಪೋಲ್ಲುಮೆನ್ನೆ 


| ೩ | ವಾಕ್ಕೋಪಮಯಂ (80ಿರಾ. ೩-೮೨). (ಸ. 
| ಸವಶೇಷಗುಣ (ನಾ). ವಿಶಿಷ್ಟವಾದ ಗುಣ : ಅವಜ ವಿಪರ್ಯಯವೃತ್ತಿ 


(ಕವಿರಾ. ೩-೯೫). 1ಸಂ.1 
ಸವಿವಡೆ (ಕ್ರಿ). ಮಾಧುರ್ಯವನ್ನು ಹೊಂದು : ಇಂಪನ್ನು ಪಡೆ : ಎಡೆವಿಡದೆ 
ಸನ್ನುತಿಗಳಿಂದಾತ್ಮಸುಖಕೆಸಬಿರು ಸವಿವಡೆದು ಪಾಡುಗ್‌ ಗಾನ :ಚಒಪು ೧-೨೫); ಸವಿ 
ವಡೆವ ಶೃಂಗಾರರಸವರ್ಣವು ಮನೋಜನ ದೇಹಕಾಂತಿಯೊಳವಗಹಿಸಿ . 
ನರ್ತಿಪುದೊ (ಸಾಳ್ತಭಾ. ೧೮-೪೧). [ಸವ್ಮಿ + ಪಡೆ] 
ಸವಿವಣ್‌ (ನಾ). ರುಚಿಕರವಾದ ಹಣ್ಣು ; ರಸಭರಿತವಾದ ಫಲ :ಸವವಣ್ಣಲ್ಲಿನಿ 
ಮಾವು ಸರ್ವರಸದೊಳ್‌ ಶೃಂಗಾರ (ಸೋಮೇಶ. ೧೩). [ಸವಿ * ಪಣ್‌) 
ಸವಿವಾಡು (ನಾ). ಮಧುರವಾದ ಗಾನ ; ಇಂಪಾದ ಹಾಡು : ಸರಸಪಿಕಾಲಾಪಿಯ 
ಸವಿವಾಡುಗೇಳ್ದರಲೇಖಿದುದು ನವಮೇರು (ಶ್ರೀಪಾಲ. ೫-೪೬). [ಸವಿ + ಪಾಡ್ಕು) 
ಸವಿವಾತು, ಸವಿಮಾತು (ನಾ). ಎ ಸವಿನುಡ್ಠಿ : ಪೊಸಲತೆಯಕ್ಕುಮಲ್ಲ (ಸಂ. ಸವಿಶೇಷವಿವರ್ತಿನ್‌) 
ಲತೆಗೆತ್ತಣದೀ ಸವಿವಾತು . . . ಎಂದೊಸೆದು ಸಖೀಜನಂ ಪೊಗಟ್ಟುದಾ ಸತಿಯಂ |15| ಸವಿಷ (ನಾ). ವಿಷದಿಂದ ಕೂಡಿದುದು : ಸವಿಷಮಿದೆಂಬುದನಟ್‌ಯದೆ ಸವಿಸವಿ 


| 

| 

| £4 

| :  ಪ್ರವಿಭಕ್ಷವಕಲ್ಲಮಕ್ಕುಮುತ್ತರಮಾರ್ಗ೦ ಸವಿಶೇಷಗುಣಮನತಿಶಯಧವಳೋಕ್ತಿ 
ನಡೆನೋಡಿ ರಾಗದಿಂ (ಉದ್ಭಟ. ೮-೪೧); ಸವಿವಾತುಗಳ ಸೋನೆಯ ಸೊಗಸುಕಾಜರು ಯೆಂದನುಭವಿಪ್ಪ ಜೀವಕ್ಕಿಂತೀ ಭವಸುಖಮಸುಖಮೆ ನಿಖಿಳಮನವಟಯ್ಸುಗುಮಲ್ತೆ 


ಕ್ರಮದಿನಲ್‌ಪುವೆಂ ತದ್ಭವದೊಳ್‌ (ಎರಾ. ೨-೫೫). (ಸಂ. 
ಸವಿಶೇಷವಿವರ್ತಿ (ನಾ). ವಿಶಿಷ್ಟರೀತಿಯ ಪ್ರಯೋಗ : ಇವು ದುಷ್ಕರಕಾವ್ಯಂಗಳ್‌ 
10| ಸವಿಶೇಷವಿವರ್ತಿಗಳ್‌ ಸುವಿಚಾರಿತಮಾ ತೋರ್ವೆ[ನಿವಮಾ ಲಕ್ಷ್ಮ ಭೇದಮಂ 
(ಕವಿರಾ. ೨-೧೧೩). ಔ ಡಾ. ಕೆ. ಕೃಷ್ಣಮೂರ್ತಿಯವರ ಸಂಪಾದಿತ "ಕವಿರಾಜ 
ಮಾರ್ಗ' ಕೃತಿಯಲ್ಲಿ "ಸವಿಶೇಷವರ್ತಿ' ಎಂಬಲ್ಲಿ ಶ್ಲೋಕಾಕ್ಷರ ಒಂದು 


ಕಡಿಮೆಯಾಗುವುದರಿಂದ "ಸವಿಶೇಷವಿವರ್ತಿ' ಎಂದು ತಿದ್ದಿಕೊಳ್ಳಲಾಗಿದೆ. 


ನಿಂದ ನಿಲವನು ಕರ್ಣ ನೋಡು (ಕುವ್ಕಾದ್ರೋ. ೧೬-೨೪); ಕಟ್ಟುಬೀಳದ ಸಕ್ಕರೆಯಿಂದೆ ಬಳವದಘವಿಳಸಿತಮಂ (ವರ್ಧಪು. ೧೪-೮೯). [ಸಂ.) 

ಸವಿವಾತ ನೆಟ್ಟನೆ ಪೇಳ್ಪುದೆನ್ನೊಡನೆ (ಮೋಹತ. ೨೩-೧). ಸವಿಮಾತು : | |ಸವಿಸವ್ಮಿ "ಸವಿ' ಪರಾ. 

ಸವಿಮಾತಿನರಗಿಣಿಗೆ ಹಸುರು ಬರೆದವರಾರು (ಷರಂದ. ೨-೪೭-೨); ಸವಿಮಾತುಗಳ | | ಸವಿಸವಿ "ಸವ್ಮಿ' ಪರಾ. 

ವಿಸ್ತರಿಸುವೆ ಕೇಳ್ವರ ಕಿವಿಗೆ ಭೂಷಣವಪ್ಪ ತೆಅದಿ (ಮೋಹತ. ೧-೧೮); ಶೀನಪ್ಪನಿಗೆ |20| ಸಎಸು "ಸವಿಯಿಸು' ನೋ. 

ಅಡ್ಡತಿಡ್ಡ ಸವಿಮಾತುಗಳಲ್ಲಿ ರುಚಿಯಿರಲಿಲ್ಲ (ಗಂಮಾಯ. ೯೬). [ಸವ್ಮಿ $ ಮಾತು) ಸಎಸ್ತರ (ನಾ). ವ್ಯಾಪ್ತವಾದುದು ; ವಿವರಣಾತ್ಮಕವಾದುದು : ಸವಿಸ್ತರದೊಳೆ 
ಸವಿವಾಯ್‌ (ನಾ). ರುಚಿಯನ್ನು ಬಯಸುವ ಬಾಯಿ : ಮಾರಿಮೃತ್ಕುಗಳ ವರ್ಧಮಾನಜಿನಸನ್ನಿಧಿಯೊಳ್‌ ವಿಪುಳಾದ್ರಿಯೊಳ್‌ ನಿಜಾದರದೊಳ್‌ ಗೌತಮರ್‌ 

ಸವಿವಾಯ ಬಜವನಾಟ್‌ಸಿ ಭೂತವೇತಾಳಗಂ ಕುಣಿಸಿ ರಣಧೀರರೆಂಬ ಹೆಸರ ಹೊಜುವೆವು ಮಗಧನಾಯಕನುಂ ತಿಳಿವಂತು ಪೇಟ್ದುದಂ . . . ವಿರಚಿಸುವೆಂ (ಆದಿಪು ೧-೪). [ಸಂ.) 

(ಸೋಮಚೆ. ೫-೧೬); ಎವಗೆ ತವಗೆಂದೀ ಹವಿರ್ಭಾಗವನು ಮುತ್ತಿತ್ತು ದೇವತತಿ . . . | | ಸಎಸ್ತರಂ (ಅ). ವ್ಶಾಪ್ತವಾಗಿ ; ವಿಸ್ತಾರವಾಗಿ ; ವಿವರವಾಗಿ : ಸವಿಸ್ತರಂ 

ದಿವಿಜರೊಳಹಸುಗೆಗಳ ಲೆಕ್ಕದ ಸವಬೆಸನ ಸವಿವಾಯ ತುತ್ತಿನ ತವಕಿಗರು ನಿರವಿಸಿದೆನಲ್ಲೆ (ರಾಮಾಶ್ಚ. ೯೯-೧೬). [ಸಂ.] 

ಹೊಯ್ದಾಡಿದರು ಸಭೆಯಲಿ ಸುರೇಶ್ವರನ (ಕುವ್ಮಾಸ. ೭-೩೯). [ಸವಿ * ಬಾಯ್‌] | ' ಸವಿಸ್ತಾರ (ಗು). ೧. ವಿಸ್ತಾರವಾದ ; ವ್ಯಾಪ್ತಿಯಿಂದ ಕೂಡಿದ. (ನಾ). 
ಸವಿವಾಯ (ನಾ). ಒಂದು ಬಗೆಯ ಬಾಣ (7?) : ಬಿಸುಗದಿರು ಸವಿವಾಯನೆಂಬ 


25 


ಪಿ. ವ ಸವಿಸ್ತರ : ಅವರ ಕಡೆಯಿಂದಾ ಸವಿಸ್ತಾರವಾಗಿ ತಮಗೆ ತಿಳಿಯಬಂದೀತು 
ನಾನಾಸರಳನು ಸೆಳೆದು ನೀಡಡಿಯಿಟ್ಟು . . . ನಿಂದರು (ಸೋಮಚ. ೫-೨೬). [| (ರಾಜೇಂದ್ರ. ೨೦೯); ಮೋತೀಬಾಯಿಯು ಆದಿಯಿಂದ ಅಂತ್ಯದವರೆಗೆ ಸವಿಸ್ತಾರವಾಗಿ 

ಸವಿವಿಲ್‌ (ನಾ). ಕಬ್ಬಿನ ಬಿಲ್ಲು : "ಸವಿವಿಲ್ಲ' ಪರಾ. (ಸವಿ * ಬಿಲ್‌) ನಡೆದ ಸಂಗತಿಯನ್ನೆಲ್ಲಾ ವಿವರಿಸಿದಳು (ಯೂರಾಣಿ. ೧೪). 170.) 

ಸವಿವಿಲ್ಲ (ನಾ). ೧. ಕಬ್ಬಿನ ಬಿಲ್ಲನ್ನು ಹೊಂದಿದವನು ; ಮನ್ಮಥ. ೨. [ಜೈನ] [೨ ಸವಿಹ (ನಾ). ರುಚಿನೋಡುವಿಕೆ : ಕಾಣಬಹುದು, ಕೇಳುಹ, ಪರಿಮಳಿಸುಹ, 


ಬಾಹುಬಲಿ : ಸವಿವಿಲ್ಲನಣ್ಣ ಮನ್ನಣೆಯಿತ್ತನೆಂದವ ಸವಿಸವಿಯಾಗಿ ನುಡಿದನು ನಾಲಿಗೆಯಲ್ಲಿ ಸವಿಹ, ಮುಟ್ಟುಹ ಎಂಬಿವು ವಿಷಯಂಗಳು - ರೂಪ ಶಬ್ದ ಗಂಧ ರಸ 

(ಭರಚ. ೪೭-೯೭); ರವಿಶಶಿಕೋಟಿಪ್ರಕಾಶದ ಕಾಯನೆ ಸವಿವಿಲ್ಲನ ಜಯಿಸಿದನೆ| |, ಸ್ಪರ್ಶ (ನಾಚರಾ. 4), (ಸವ್ನಿ% -ಹ್ಮ (ಆ -ಪೃ?] 

(ಜಿನರಾ. ೫-೮೭೬). (ಸವಿವಿಲ್‌ + -ಅ)) ಸವೀಕ (ನಾ). ಅಗ್ಗ ; ಸೋವಿ : ರೂಪಾಯಿಗೆ ಹದಿನಾರು ಸೇರು ರಾಗಿ... ಒಳ್ಳೇ 
ಸವಿಷೆರಸು (ಕ್ರಿ). ರುಚಿಯಿಂದ ಕೂಡಿರು ; ರುಚಿಯಾಗಿರು : ಪರಿಪರಿಯುಪ್ಪಿನ | | ಸವೀಕದ ಕಾಲ ಅದು (ಚಿಂಗೂಲಿ. ೬). "ಚೌಕೃ' ಪರಾ. 

ಕಾಯಿ ಹಪ್ಪಳ ಸವಿವೆರಸಿದ ಶುಭ್ರಭಾಳಕವ . . . ತರುಣಿಯರೆಡೆಮಾಡಿದರು |35 (ದೇ. ॥ ತಮಿ. ಚವುಕ್ಕೈ: ತೆಲು. ಚವುಕ, ಚೌಕ] 

(ಕಂನವಿ. ೮-6೪). (ಸವಿ * ಬೆರಸು, ( ಆ ಬೆರೆಯಿಸು)] ಸವೀರಪಾಷಾಣ, ಸವ್ವೀರಪಾಷಾಣ (ನಾ). ಒಂದು ಬಗೆಯ ವಿಷ 
ಸವಿವೇಟ (ನಾ). ಇನಿದಾದ ಕಾಮಲಾಲಸೆ .-- ಕಾಮಾತುರತೆ : ಕೇಳದ ಸವೀರಪಾಷಾಣವನ್ನು ತಿನ್ನುತ್ತಾನೆ (ಕಾಂಪೂಚ. ೨೫). ಸವ್ವೀರಪಾಷಾಣ : ನಮ್ಮ 


ಕಿವಿವೇಟ ನೋಡಿದ ಕಣ್ಣೇಟ ಸೂಳುನುಡಿಯ ಸವಿವೇಟ ಪೇಳಲೇನವಳೆರ್ದೆ ದೇಶದಲ್ಲಿ ಸಾಮಾನವಾಗಿ ಸಿಕ್ಕುವ ಪಾಷಾಣಗಳ: ಯಾವುವೆಂದರೆ :- ಇಲಿಪಾಷಾಣ, 
ಗೊಳಲವಳೆದೆಗೋಂಟೆ ಕೋಳುವೋದುದು ಕಾನುಬಲಕೆ (ಕುರಾಸಾಂ. ೩೨-೮೩); ಸವ್ವೀರಪಾಷಾಣ, ಮೈಲುತುತ್ತ (ಗ್ರಾಮಾಕ. ೧೫೪). | ಸಂ. ಸೌವೀರಪಾಮಾಣ) 
ಲಲಿತಾಂಗಿಯರ್ಚೆಲ್ಲೆಗಂಗಳ ನೋಟವುಂ ಬೀಜ್‌ ಸವಿವೇಟಮಂ ತೋಟ್‌ . . . ಫುಲ್ಲಶರ |4| ಸವುಂತೆ, ಸವತೆ,, ಸವುತೆ, ಸೌಂತೆ, ಸೌತೆ (ನಾ). ಒಂದು ಬಗೆಯ ಬಳ್ಳಿ ಮತ್ತು 


ಕೇಳಿಯೊಳ್ಳದವೇಆ್‌ಸುವರ್‌ (ಚೈಮಿಭಾ. ೧೫:೪೩). !ಸವ್ಮಿ * ಬೇಟ (ಆ ಬೇಂಟ)] ತರಕಾರಿಯಾಗಿ ಉಪಯೋಗಿಸುವ ಅದರ ಕಾಯಿ : ""ವಾಳುಕೀ , ಕರ್ಕಟೀ - 
ಸವಿವೊನಲು (ನಾ). ಸಿಹಿಯಾದ ಧಾರೆ ,-- ರಸಪ್ರವಾಹ : ರಸತುಂಬಿ ಬಿರಿಯು ಈ ೨ ಸವುಂ[ಪಾತಾಂ. ಸೌಂ]ತೆ'' (ಹಲಾಯು. ೩೫-೫೬); ಅಳೆಯೊಳರೆದು . . . 
ತಿಹ ಕರಿಯ ಕಬ್ಬಗು ಬರಿದೆ ಬೇಡಿದೊಡೆ ತನ್ನೆದೆಯ ಸವಿವೊನಲ ನೀಡುವುದೇ? ಹಿಂಡಿದರೆ ಕುಂಬಳದ ಸವುಂ[ಪಾಕಾಂ. ಸೌಂ]ತೆಯನಿತರ ಬೀಜಂಗಳೊಳೊಂದಣ ಬಿತ್ತಂ 
ತಾನೆ ದೊರಕುವುದು ರಸ? (ಚಂದ್ರಸ. ೭೪-೧೫). (ಸವಿ 4 ಪೊನಲು (ಆ ಪೊನಲ್‌)) ಕುಡಿಗಳುಂಬಮಾಗಿರ್ದ ಮೂತ್ರಕೃಚ್ಛ_೦ ಕಿಡುಗುಂ (ಲೋಕೋಪ. ೯-೧೬೪). ಸವತೆ : 


ಸವಿಶೇಷ (ಗು). ವಿಶಿಷ್ಟತೆಯಿಂದ ಕೂಡಿದ ; ವಿಶೇಷವಾದ : ತಿರಿತರ್ಕುಮಮಳ |4| ನೆಲ್ಲವರೆ ಸವತೆ ಗೋವರ್ಧನ . . . ಮೊದಲಾದ ವ್ಯಂಜನ (ಸಾಗಂಧಿ. ೩೭-೧೮); ಒಂದೇ 
ಜಳನಿಧಿಪರಿಖಾವೃತಭೂಮಿಭಾಗಮಂಬರದೆ ಜಳಾಕರವಿಕ್ಷೇಪಕಕಕುದಂತರಮಂ ಸವತೆಯ ಬಳ್ಳಿಗೆ ಸೀಕಾಯಿ ಬಿಡುವಂತೆ, ಕಹಿ ಖಡಗಾಯಿಯೂ ಬಿಡುತ್ತವೆ 


ಸವುಚ 


(ದೀಪಹ. ॥, ೩೭೦). ಸವುತೆ: '"ಉರ್ವಾರುಃ , ಕರ್ಕಟೀ - ಈ ೨ ಸವು!ಪಾಕಾಂ. ಸೌ]ತೆ'' 
(ನಾಚಿರಾ, ೧೧೨); ಸವುತೆ ಕುಂಬಳ ತೊಂಡೆ . . . ಮೊದಲಾದ ಕಾಯ್‌ . . . ಬಾಳೆ 
ಮೊದಲಾದ ಪೂಗಳನು ಉಕ್ಕರಿಸಿ (ಸೂಪಶಾ. ೪-೩೩). ಸೌಂತೆ : ತವರ್ಮನೆಯಿರವಿನಂತೆ 
ಸೌಂತೆಯ ತೋಂಟದಂತೆ ಕಡೆಯೊಳ್‌ ಪೇಸುಪಥಮುಮಶೋಭೆಯುಮಾಗದೆ ಪೋಗದು 


(ಧರ್ಮಾಮ್ಲ ೭-೧೨೨). ಸೌತೆ : `"ವಾಳುಕಮೆನಲ್‌ ಸೌತೆ'' (ಮಂಗರಾ. ೪೪-೪೬); 


ಸೌ[ಪಾಕಾಂ. ಸೋ]ತೆಯೊಳ್ಪಣ್ಣವೊಲುಬ್ಬರಂ ಬಿರಿಯೆ ರತ್ನಶಿಳಾಳಿ ನೆಟಲ್ಲೆ ಪಾಯ್ವ.- 


ಪೆರ್ಮಣ್ಣೂಡೆಯುತ್ತುಮಿರ್ಪ ಪಣೆಯದುತಮಾದುದುರಭ್ರಯುಗ್ಮದಾ (ಅರ್ಥನೇ. 
೪-೧೧೯); ನೀರೊಳಗರೆವುದು ಸೌ[ಪಾಣಂ. ಸವು)ತೆಯ ಬೇರಂ (ಆಶೃಶಾ ೧೧-೨೬); ಕಳೆದ 
ವರ್ಷ ಸೌತೆ ನಟ್ಟಲ್ಲಿ ಈ ವರ್ಷ ಬತ್ತ ಹಾಕುವ (ಮರಮ. ೫೧). 
(ದೇ. ॥ ತುಳು. ತವುತೆ, ತೌತೆ, ಸವುತೆ, ಸೌತೆ; ಕೊಡ. ಚೌತೆ] 

ಸವುಚ "ಸೌಚ' ನೋ. 

ಸವುಚಿಗೆ (ನಾ). ಒಂದು ಬಗೆಯ ಭೂಮಿ (7): ನಖರ ಮುಂಮುರಿದಂಡ 
ಮುಖ್ಯಬಣಂಜಿಗರುಂ ಕೊಟದು ಸವುಚಿಗೆ ಯಂಭತ್ತು (ಸೌಇಇ 1%-, ೩೮೦-೨೯; 1282). 

(2) 

ಸವುಜ್ಞೆ "ಸನ್ನೆ' ನೋ. 

ಸವುಟು "ಸೌಟು' ನೋ. 

ಸವುಡಿದೊತ್ತು (ನಾ). ಅಪ್ರಯೋಜಕಳಾದ ದಾಸಿ ,-- ಸೇವಕಿ (?): ಏಳೆಲೆಗೆ 
ಸವುಡಿದೊತ್ತೆ ಮನೆಯ ಕೆಲಸಕ್ಕೆ ನಡೆ (ಹಚಕಾ. ೧೧-೧೦). 

[ಸವುಡ್ಮಿ * ತೊತ್ತು (ಆ ತೊಟ್ಟು). ತಮಿ. ಚವಟನ್‌ ವ ನಿಷ್ರಯೋಜಕನಾದವನು] 

ಸವುಡು "ಸವಡ್ಕು' ನೋ. 

ಸವುಡುಮ್ಮತ್ತ "ಸವಡುಮ್ಮತ್ತ' ನೋ. 

ಸವುತೆ "ಸವುಂತೆ' ನೋ. 

ಸವುತೆಕಾಯಿ, ಸವತೆಕಾಯಿ, ಸೌತೆಕಾಯಿ (ನಾ). (ಬಳ್ಳಿಯಲ್ಲಿ ಬಿಡುವ) 
ತರಕಾರಿಯಾಗಿ ಉಪಯೋಗಿಸುವ ಒಂದು ಬಗೆಯ ಕಾಯಿ; ವಾಳುಕ: 
(6). ಸವತೆಕಾಯಿ : ನಾಗಣ್ಣನ ಹೊಲದಲ್ಲಿ ಸವತೇಕಾಯಿ ಏನು ಶೆವಿಯದಾವಂದಿ! 
(ಮೇದಿಮ. ೫); ಸವತೇಕಾಯಿ ಕಹಿಯಾದರೆ ಸವತಿ ಏನು ಮಾಡುವಳು? (ಗಾದೆ). 
ಸೌತೆಕಾಯಿ : ಚಿಕ್ಕ ಚಿಕ್ಕ ಸೌತೇಕಾಯ ಚಿಕ್ಕ ಮೂಟೇ ಕಟ್ಟಿ ಚಿಕ್ಕೇರೀ ಮೇಲೆ 
ಬರುಮೋರೆ (ನಾಪದ. ೫); ಈ ಹುರುಳಿಸಾರು, ಹಲಸಿನಬೇಳೆ, ಸೌತೆಕಾಯಿ ಹುಳಿ - 
ತಿಂದು ಹೀಕರಣೆ ಬಂದಿತು (ಮರಮ. ೧೨೪). 

[ಹವುತೆ (ಎ ಸವುಂತೆ) 4 ಕಾಯ್ಕಿ (ಆ ಕಾಯ್ಕ್‌)) 

ಸವುದೆ "ಸೌದೆ' ನೋ. 

ಸವುಭಾಗ್ಯ "ಸೌವಾಗ್ಯ' ನೋ. 

ಸವುಮ್ಯಸಂವತ್ಸರ (ನಾ). ಅರುವತ್ತುಸಂವತ್ಸರಗಳಲ್ಲಿ ಒಂದು ;' ಸೌಮ್ಮ 


ಸಂವತ್ಸರ: ಸಖವರುಷ ೧೨೯೨ನೆಯ ಸವುಮ್ಮಸಂವತ್ಸರದ (ಎಕ. ೫ 69, ಕನಕ. | 


೧೨೬-೮: 1370). (ಆ ಸಂ. ಸೌಮ್ಮಸಂವತ್ಸರ] 

ಸವುರಣೆ "ಸಂವರಣೆ,' ನೋ. 

ಸವುರಿಸು "ಸಂವರಿಸ್ಕು' ನೋ. 

ಸವುಸವ "ಸೌಸವ' ನೋ. 

ಸವುಳಂಗ (ನಾ). ಒಂದು ಊರಿನ ಹೆಸರು : ಬಾಗೆಯೂರ ಕಮ್ಮಾಜಗಾವುಣ್ಣನು 
ಸವುಳಬ್ಲದ ಮೆಣ್ಣೆಗಾವುಣ್ಣನು (ಎಕ. ೪, ಚನ್ನರಾ. ೨೫೧-೧೩:ಸು. 925). "ಸಟ್ಟಿಂಗ' ಹೋ. 

1] 

ಸವುಳ್ಕು, ಚವುಳು, ಚೌಳು, ಸವಳು, ಸೌಳು (ನಾ). ೧. ಉಪ್ಪಿನ ರುಚಿಯಿಂದ 
ಕೂಡಿದುದು; ಉಪ್ಪುಪ್ಪಾಗಿರುವುದು : (8). ೨. ಉಪ್ಪು ; ಲವಣ ; ಕ್ಷಾರ: 
*ಸವುಳು, ಉಪ್ಪು'' (ಕಂನುಹು. ೯೧). ೩. ಉಪ್ಪಿನ ಅಂಶದಿಂದ ಕೂಡಿರುವ 


೮೪೨೬ 


is 


20 


25 


ಸವುಳುಭೂಮಿ 


೩. ""ಊಷರ: - ಚವುಳು'' (ಕಾಶಕೃ. ೬೭). "ಚವುಳಪ್ರಪ್ತ' ಪರಾ. ಚೌಳು : ೧. 
ಅತಿಚೌಳಾದ ಭಾವಿಗಳ ನೀರಿನೊಳೆ ಸವಿಯಾದ ಸಕ್ಕರೆಯ ಸೇರಿಸಲು 
(ಅರ್ಚಾಎ ಪೀಠಿಕಾಸಂಧಿ. ೯). ೪. ಉಪ್ಪಾಗಿರುವ ನೆಲದ ಮಣ್ಣು ;ಲವಣಭೂಮಿಯ 
ಮಣ್ಣು : ಸೋಪನ್ನು ಅವರಿನ್ನೂ ಉಪಯೋಗಿಸುತ್ತಿರಲೇ ಇಲ್ಲ. ಅವರಿಗೆ "ಚೌಳೇ' ಗತಿ 
(ನನ್ನೂರು. ೨೪೨). ಸವಳು : ೨. ""ಕಷಾಯ - ಕಾಡೆ ೨. ಚಂದನ, ೩. ಅಷ್ಟಗಂಧ 

- ಸವಳು'' (ಗಂಗಾಮ. ೭೬). ೫. ಉಪ್ಪಿನ ರುಚಿಯನ್ನು ಹೊಂದಿರುವ ನೀರು; 
ಉಪ್ಪುನೀರು : ಅವರ ಬಾವಿಗೆ ಮೊದಲು ಸವಳು ನೆಲೆಹತ್ತಿತು (ಹಕ್ಕಿನೋ. ೧೬). 
ಸೌಳು: ೨. ಸೌಳಪ್ಪ ಭೂಮಿಯನುತ್ತು . . . ಪಿರಿದುಂ ಪ್ರಯತ್ನಮಂ ಮಾಡಿದೊಡಂ 
ಕರಿಯ ಬೂಮಿಯ ಬೆಳಸಿನಂತಕ್ಕುಮೆ (ಧರ್ಮಾಮೃ. ೭-೭೫); ಈರಿಣಮೂಪರಂ ಸೌಳನುಳ್ಳ 
ನೆಲನಕ್ಕು ೩. ಮೋಪೂರ ಭೈರವನಿಂ ತೆಂಕ ಸೌಳು ಪು ೨ 
(ಸೌಣಣ. 19,೭೯೮-೫೫; 1208). ೫. ಶ್ರೀಸಿದ್ದೇಶ್ಚರದೇವರ ನಿವೇದೃಕಂ ತ್ರಿಕಾಲದ ಪೂಜೆಗಂ 
ಸೌಳ ಹಳ್ಳದಿಂ ಬಡಗ ಸರ್ಬ್ಬನಮಸ್ಕವಾಗಿ ಬಿಟ್ಟ ಗದ್ದೆಯ ಕಮ್ಮ ಮೂವತ್ತು 


(ಮಂಗರಾ. ೨೮-೨). 


(ಕಣಆ. ೧೩೯೪-೧೨೦; 1093). 

ಸವುಳ ಕಾರ, ಸೌಳ ಕಾರ ಎ ಒಂದು ಬಗೆಯ ಉಪ್ಪು ,- ಕ್ಷಾರ ; ಸಸ್ಕಕ್ಷಾರ: 
(ಕಿ); ಗುಳಾಪು ಮಾಡುವ ಕಾಚಿನಲ್ಲಿ . . . ""ಪೊಟಾಶ್‌'' ಅಂದರೆ ಸೌಳಕಾರ ಎಂಬ 
ಕ್ಷಾರವನ್ನು ಹಾಕುತ್ತಾರೆ (ಮುಂಬಯಿ. ೪-೨೨೧). ಸೌಳ ಹವೆ ಮ (ಉಪ್ಪುನೀರಿನ 
ಸಂಪರ್ಕದಿಂದುಂಟಾದ) ಉಪ್ಪಿನ ಅಂಶದಿಂದ ಕೂಡಿರುವ ಹವಾಗುಣ, - 
ವಾತಾವರಣ : ಸೌಳ ಹವೆಯು ಇಂಥಾ ಜೀನಸುಗಳಿಗೆ ವಿಶೇಷ ಬಾಧಕವಾದದ್ದು 
(ಮುಂಬವ್ಕಾ. ೨೭೨). [ದೇ. ॥ ತಮಿ. ಚವಟು, ಚವರ್‌; ಮಲ. ಚವರ್‌; ತುಳು. ಚವುಳ್‌, 
ಚವುಳು, ಬೌಳು, ಸೌಳು; ತೆಲು. ಚವುಡು, ಚೌಡು./ ಮರಾ. ಸಊಳ್‌] 


ಸವುಳ್ಕು (ನಾ). ಜೊತೆ ; ಜೋಡಿ ; ಎರಡು : ಪಚ್ಚೆಕಡಗಮನೊಲವಿಂ ಸವುಳು 


ಜಾಗಟೆ[ಯ। ಸಹಿತಂ ಭುವನೇಶ್ವರ ಘಂಟೆನೃಪತಿಗಂದೊಲಿದಿತ್ತರ್‌ (ಬೀಳವಂ. ೧-೧೦೭). 
[ಆ ಜಮಳ) 


ಸವುಳುನೀರು, ಚೌಳುನೀರು, ಸವಳುನೀರು, ಸೌಳುನೀರು (ನಾ). ಉಪ್ಪು 


ನೀರು ; ಕ್ಷಾರದ ಗುಣವುಳ್ಳ ನೀರು : (6. ಚೌಳುನೀರು : ಕಪಿಲವರ್ಣವಾದ 
ಭೂಮಿಯಲ್ಲಿ ಚೌಳುನೀರು ಬೀಳುವದು (ಸೌಗಂಧ. ೪೩೩-೪). ಸವಳುನೀರು : 
ಸವಳುನೀರಿನ ಭಾವಿಗಳಾದರೇನು ಊರೊಳಗಿನವೆಲ್ಲ ಬಡಬಗ್ಗರಿಗೆ ಉಪಯೋಗ 
(ನಿರಾಭ. ೧೪೩). ಸೌಳುನೀರು : ಕೆಲವು ಕಡೆಗೆ ಸೌಳುನೀರಿನ ಸರೋವರಗಳಲ್ಲಿಯೂ 

ಪ್ರು ಹುಟ್ಟುತ್ತದೆ (ಮುಂಬಯಿ. ೪-೧೯೮). [ಸವುಳು, * ನೀರು, (< ನೀರ್‌) 


30 Bee ಚೌಳುನೆಲ, ಸೌಳುನೆಲ, ಸೌಳ್ಗಿಲ (ನಾ). ಉಪ್ಪಿನ ಅಂಶವಿರುವ 


ಭೂಮಿ ; ಕ್ಲಾರಭೂಮಿ : ಸವುಳುನೆಲದಲ್ಲಿ ಅಮೃತದ ಮಟೆಗಣಿದಂತೆ ಆಯಿತು 

(ವಚಾ. 66). ಚೌಳುನೆಲ : ""ಊಷರಾ - ಚೌಳುನೆಲಂ'' (ಕಾಶಕ್ಯ ೬೧); ಚೌಳು 

ನೆಲದಲ್ಲಿ ಉಪ್ಪು ತಯಾರಿಸುವರು (ಕಳಹು. ೯೩). ಸೌಳುನೆಲ : ಊಷರೇ - ಸೌಳು 

ನೆಲದೊಳು (ನೀತಿವಾ. ೧೦-೪೬); ಸೌಳುನೆಲದಲ್ಲಿ ಹುಲ್ಲು ಕೂಡ ಹುಟ್ಟದಾಯಿತು 

(ತುಳಸೀ. ೨೫೪). ಸೌಳ್ನ್ನೇಲ : ಸೌಳ್ನೆಲದೊಳು ಬಿತ್ತಿಕ್ಕುವಂತೆಯುಂ ಕಲಕಬ್ಬುನದ ದೋಣಿ 

ಯಿಂ ಜಲಧಿಯಂ ದಾಂಟುವಂತೆ ನಿಷ್ಫಲಕ್ಷೇಶಮಲ್ಲದೆ ಪುಣ್ಮಮಿಲ್ಲ (ಪಸಾರ. ೩೨೧). 
[ಸವುಳು, 3” ನೆಲ್ಲ/ ತಮಿ. ಚವಟ್ಟುನಿಲಮ್‌] 


| ಸವುಳುಪ್ಪು , ಚವುಳುಪ್ಪು , ಚೌಳುಪ್ಪು , ಸೌಳುಪ್ಪು (ನಾ). ಒಂದು ಬಗೆಯ 


ನೆಲ ; ಕ್ಷಾರಭೂಮಿ : ತಿಳಿದು ನೋಡಲು ಮಿತ್ರದತ್ತವು ಸಲೆ ಸವುಳಿನೊಳಗಿಟ್ಟು | 5 


ಬೀಜಂಗಳಿಗೆ ಭಸ್ಮಾಹುತಿಗೆ ಸರಿಯೆನಿಸುವುದು ಸತ್ಯವಿದು (ತಿಮ್ಮಅ. ೭-೫೪). ಚೆವುಳು : 


ಉಪ್ಪು; ಸವುಳಕಾರ : (8. ಚವುಳುಪ್ಪು : (ಅ. ಚೌಳುಪ್ಪು : ಬೆಂಕಿಯೊಳ್‌ 
ಪುರಿದು ಚೌಳುಪ್ಪಿನೊಳ್‌ ಪೊರಳಿಪ ನರಕಂ ಲವಣಮೆನಿಕ್ಕುಂ (ಚಕಬ. ೩೭). ಸೌಳುಪ್ಪು : 
""ಷಂಡದ - ಸೌಳುಪ್ಪು'' (ಓಷಧಿ. ೧೭೩). [ಸವುಳು, % ಉಪ್ಪು,./ ತಮಿ. ಚವಟ್ಟು: 
ತುಳು. ಚವುಳುಪ್ಪು; ತೆಲು. ಚವುಟುಪ್ಪು , ಚೌಟುಪ್ಪು) 


ಸವುಳುಭೂಮಿ , ಚವುಳುಭೂಮಿ , ಚೌಳುಭೂಮಿ (ನಾ). ಎ ಸವುಳುನೆಲ : 


ಅಲ್ಲಿ ಸುತ್ತಲೂ ಸವುಳುಭೂಮಿ (ಶರಭ. ೩೯೫). ಟೆವುಳುಭೂಮಿ : ಮಾನ್ಕ ಕೊಟದು 
ವೂರು ಮುಂದಣ ಚವುಳುಭೂಮಿ (ಎಕ ೫॥. ಪಾವಗ. ೬೦-೭; 17057). ಚೌಳುಭೂಮಿ : 
""ಊಹಷರಕ್ಷೇತ್ರ'' ಅಂದರೆ ಚೌಳುಭೂಮಿ (ಭೂಗೋಳ. ೧೧).  [ಸವುಳು, * ಭೂಮಿ) 


ಸವುಳುಮಣ್ಣು 


ಸವುಳುಮಣ್ಣು , ಚವುಳುಮಣ್ಣು , ಚೌಳುಮಣ್ಣು , ಸೌಳುಮಣ್ಣು , ಸೌಳುವಣ್ಣು | | 
(ನಾ). ಉಪ್ಪುಮಣ್ಣು ; ಕ್ಲಾರಮೃತ್ತಿಕೆ : ಸವುಳುಮಣ್ಣುಳ್ಳ ಠಾವು - ಊಷ, 
ಕ್ಹಾರಮೃತ್ತಿಕೆ (ನಾಚಂಾ. 6). ಚವುಳುಮಣ್ಣು : (8. ಚೌಳುಮಣ್ಣು : ""ಊಷ;, 
ಕ್ಲಾರಮೃತ್ತಿಕಾ - ಈ ೨ ಚೌಳುಮಣ್ಣಿನ ಪೆಸರು'' (ನಾಚರಾ. ೧೦೨); ಇವನಿಗೆ ಮಾಡುವ 
ಸಹಾಯ ಚೌಳುಮಣ್ಣಿಗೆ ನೀರು ಹಾಕಿದ ಹಾಗೆ (ಮುನಿಮು. ೯೮). ಸೌಳುಮಣ್ಣು 5 
""ಈರಿಣ೦ , ಊಷರಃ - ಈ ೨ ಸೌಳುಮಣ್ಣು(ಳ್ಳ ಭೂಮಿ) ಯೆಂಬುದು'' 
(ಹಲಾಯು. ೨೬-೩); ಒಬ್ಬ ಅಗಸರವನು ಸೌಳುಮಣ್ಣನ್ನು ಹೊತ್ತುಕೊಂಡು ಬರುತ್ತಿದ್ದನು | | 
(ಪುಣಾವಿ. ೨೦೪. ಸೌಳುವಣ್ಣು : ಸೌಳುವಣ್ಣಿನಲ್ಲಿ ಮಚೆ ಬರುಹವುಂ ಕುರುಡಂಗೆ | 
ಕನ್ನಡಿಯಂ ತೋಟುಹವುಂ (ಪಂಚತಂ. ೧೩೬-೧೦). [ಸವುಳು 3- ಮಣ್ಣು (ಆ ಮಣ್‌)] 

ಸಪುಳುಮಾಳೆ (ನಾ). ಚೌಳುಮಣ್ಣಿನ ದಿಬ್ಬ : ಸವುಳುಮಾಳೆಗಳಂತಹ ಎದೆಗಳು |10 
(ಶ್ರೀರಾಪ. ೭೭). [ಸವುಳು *- ಮಾಳೆ, (« ಮಾಳ) 

ಸವೂವರಣೆ (ನಾ). ಒಂದು ಬಗೆಯ ತೆರಿಗೆ (?) : ಆ ಮಾದೆಯನಾಯ್ಕನ 
ಸವೂವರಣೆಯ ಕಂದಾಯಕೆ ಕುಪ್ಪನಾಡೊಳಗೆ ಕೋಟೆಯ ಕುಪ್ಪೆ (ಎಕ. 1% (॥. ಪಿರಿಯಾ. 


೮೪೨೭ ಸವ್ಯಾಸನ 


ಜ್ಞಾನಂ ಮತಿಜ್ಞಾನಮನೆಯ್ದುಗುಮೆನವೇಡ (ತತ್ತ್ವಪ್ರ. ೫೪); ನವ್ಯಸಂಪದವಾರ್ಷ 
ಸಂಪದುದ್ಧೃತವಿಂತು ಸವ್ಯವೇಕ್ಷಂಗಳುಭಯ (ಮಂಕುಕ. ೮೬೧). ಸಂ.) 

ಸವ್ಯಸಾಚಿ (ನಾ). ೧. ಎರಡು ಕೈಗಳಿಂದಲೂ ಬಾಣವನ್ನು ಬಿಡಲು ಶಕ್ತ 
ನಾದವನು ; ಅರ್ಜುನನ ಒಂದು ಹೆಸರು : ತಾಂ ಸವ್ಮಸಾಚಿಯೊಳೆ ತೊಡರ್ದಿ 
ಲೌಯರ್‌ (ಶಮದ. ೨೨೪ ಪ್ರಯೋ; ಸವ್ಮಸಾಚಿಯ ಮಿತ್ರನಿಲ್ಲಿಲ್ಲ (ಜೈಮ ೨-೧). 
೨. (ಆಲಂ) (ಎರಡು ಕೆಲಸವನ್ನು ಒಟ್ಟಿಗೆ ನಿರ್ವಹಿಸಬಲ್ಲ) ಸಮರ್ಥ ; 
ನಿಪುಣ ; ಚತುರ : ಈ ಸಮಯದಲ್ಲಿ ಸವ್ಯಸಾಚಿಯಾದ ಬಂಕಿಮನು ಒಂದು 
ಕೈಯನ್ನು ರಚನೆಗೂ ಇನ್ನೊಂದು ಕೈಯನ್ನು ನಿವಾರಣೆಗೂ ಉಪಯೋಗಿಸಿದನು 
(ಬಂಕಿಮ. 2೦6, ಬಿನ್ನಹ); ತಾನಾಗಿ ಹೇಳಿದ ತನ್ನ ಚರಿತ್ರೆಯಿಂದ ಪಂಪನು . . . 
ಸಮನ್ವಯಶೀಲನೂ ಸವ್ಮಸಾಚಿಯೂ ಆದ ವ್ಯಕ್ತಿಯಾಗಿದ್ದನೆಂದು ತಿಳಿಯುತ್ತದೆ 
(ಕಸಾಚ. 6೮೭). ೩. ಬಹಳ ಶೂರ; ಕಡುಗಲಿ: ಪೊಗಳ್ಳುದು ಜನಂ 
ಸುಭಟಭೀಕರವಿಕ್ರಮಸವ್ಮಸಾಚಿಯಂ (ಎಕ. 1, ೧೨೬-೩೦: 1113). (ಸಂ. ಸವ್ಯಸಾಚಿನ್‌] 

ಸವ್ಯಸಾಚಿಸು (ಕ್ರಿ). ೧. ಎರಡು ಕೈಗಳಿಂದಲೂ ಬಾಣಪ್ರಯೋಗ ಮಾಡು ; 


8೧೮-೭; 1174). 1) ಸವೃಸಾಚಿತ್ವವನ್ನು ತೋರು : ಕೆಯ್ಕೆರಡರಿಂದೆಸೆದು ಸವ್ಮಸಾಚಿಪನವಂ 
ಸವ್ಮೆ "ಸಮೆ' ನೋ. 15| (ಹೆಬ್ಬೆರ. ೧೬-೨೩). ೨. (ಆಲಂ) ಎರಡು ಕೆಲಸಗಳನ್ನು ಒಟ್ಟಿಗೆ ನಿರ್ವಹಿಸು: 
ಸಷ್ಮೆ "ಸಮ್ಮೆ' ನೋ. ಕವಿತಾಮಾರ್ಗ ಬೇರೆ, ಸಂಶೋಧನಮಾರ್ಗ ಬೇರೆ . . . ಅವೆರಡನ್ನೂ ಕೆಯ್ಕೊಂಡು 


ಹೊತ್ತನ್ನು ಹಿಡಿತದಿಂದ ಬಳಸಿದರೆ ಸವ್ಯಸಾಚಿಸಬಹುದಾದರೂ ನನ್ನ ಬಗೆಗಾದರೂ 
ಅವು ಮುಳುವಾಗಿವೆ (ಕಂನಾಸಾ. ೧೨). [ಸವ್ಯಸಾಚಿ 4 - ಇಸು) 
ಸವ್ಯಾಕುಲ (ನಾ). ವಿಹ್ಟಲಗೊಂಡವನು ; ವ್ಯಾಕುಲಗೊಂಡವನು : ತೋಕಿದವು 


ಸವೆಗ : (ನಾ). ಒಬ್ಬಾತನ ಹೆಸರು : ಸ್ವಸ್ತಿಶ್ರೀಕೊಳತ್ತೂರ ತೊಲುಗೊಳೆ ಸವೆಗ 
ಮುದದ ತೊಲುವ ಇಕ್ಕಿಸಿ ಸತ್ತನ್‌ (ಎಕ. x, ಚಿಂತಾಮ. ೧೦೯-೨; ಸು. 800). 17) 
ಸವೆಗಳೆ (ಕ್ರಿ). ಅಲ್ಲಗಳೆ ; ತಿರಸ್ಕರಿಸು : ಕವಿತಾದಿ ಲಕ್ಷಣಂ ಶಬ್ದಭೇದಮನೆಣಿಸಿ 


ಸವೆಗಳೆಯಬ್ಕಾಡಿ (ನವಮೋ. ೧-೧೬). [ಸವೆ, 3- ಕಳೆ] 20| ನಾರಾಚ ದೆಸೆದೆಸೆಯೋಕರಿಸಿದವೊ ಸರಳನೆನೆ ಸವ್ಮಾಕುಲ[ಪಾಣಾಂ. ೪ರ ಹಿಂದಿಕ್ಕಿ 
ಸವೆಗೋಲು "ಸಮೆಗೋಲು' ನೋ. ಹಿಂಡಿದವಸುವನತಿಬಲರ (ಕುವ್ಮಾಆ. ೧೯-೧೩). (ಸಂ.] 
ಸವೆತ "ಸಮೆತ' ನೋ. ಸವ್ಯಾಪ ? (ನಾ). (2) : ಗೋಪಿತಾರ್ಥವ ಕೊಟ್ಟು ಜನ ಸವ್ಮಾಪರಾಹೋಲ್‌ 
ಸವೆಯಿಸ್ಕು "ಸಮೆಯಿಸು' ನೋ. ರಚಿಸುವದಕುಪಮಾಪದವ ಕೊಡು ಚಂದ್ರನಾಢಿ'ನೆ. ಕೋಮಲಾಕೃತಿಯಾ 
ಸವೆಯಿಸ್ಮು "ಸಮೆಯಿಸ್ಕು' ನೋ. (ಬಿಬ್ದಪು. ೪-೧೫). [1 


೫ 


ಸವೆಸ್ಸು "ಸಮೆಯಿಸು,' ನೋ. 
ಸವೆಸ್ಸು "ಸಮೆಯಿಸ್ಕು' ನೋ. 
ಸವೇಶ (ಗು). ೧. ಅಲಂಕಾರಗೊಂಡ ; ಸಾಲಂಕೃತವಾದ. (ನಾ). ೨. ಹತ್ತಿರ; 
ಸಮಾಪ : "“ಸಮಾಪಂ, ಸನೀಡಂ, ಸಮರ್ಯಾದಂ, ಆರಾತ್‌, ಸದೇಶಂ, ಸವೇಶಂ, 
ಸವೇದಃ , . . ಉಪಾಂತಂ, ಅಪದಾಂತರಂ - ಈ ೧೮ ಸಮಾಪಂ'' (ಹಲಾಯು. ೧೧೫-೭). 
[ಸಂ.1 30 
ಸವ್ಯ (ಗು). ೧. ಎಡಗಡೆಯ ; ಎಡಪಕ್ಕದ : ನಿಡುಗರುಳ ಸವ್ಯಪವಿತ್ರಸೂತ್ರದ 


ಸವ್ಯಾಪಸವ್ಯ (ನಾ). ೧. (ಚಲನೆಯ ಕ್ರಮ, ಬಾಣಪ್ರಯೋಗ ಇತ್ಯಾದಿಗಳಿಗೆ 
ಸಂಬಂಧಿಸಿದಂತೆ) ಎಡಭಾಗ ಮತ್ತು ಬಲಭಾಗ : ಆಗಳ್‌ ಸವ್ಮಾಪಸವ್ಯ 
ಭ್ರಾಂತೋದ್ಭ್ರಾಂತಂಗಳೆಂಬ ರಢಕಲ್ಪ ವಿಶೇಷವಿನ್ಮಾಸಂಗಳನಟ್‌ದು ಸಾರಥಿಗಳ್‌ 
ಬೋದಿಸುವಾಗಳ್‌ (ಪಂಪಭಾ. ೧೨-೭೫ ವ); ನೀಡಿ ನಿಜಸವ್ಮಾಪಸವೃ್ಮದ (ಪಾಕಾಂ. 
ಸರ್ವಾಂಗಸತ್ವದ] ಮೋಡಿಯಲಿ ಬಿಡದೆಐಗುತಿರಲೀಸಾಡಿತವನಸಿಯಮಮ ಪ್ರಭುವಿನ 
ಬಯಲ ದೇಹದಲಿ (ಪ್ರಭುಲೀ. ೧೯-೩೪). ೨. ಎಡಭಾಗವು ಬಲಭಾಗದಂತೆಯೂ 
ಬಲಭಾಗವು ಎಡಭಾಗದಂತೆಯೂ ಕಾಣುವಿಕೆ ; ಎಡ ಮತ್ತು ಬಲ 


ಇ . ಅಭಿಜಾರಾಧ್ವರದ ದೀಕ್ಷಿತತನವ ಕೈಕೊಂಡನು ದಶಗ್ರೀವ (ತೊರರಾ. ೬-೪೮-೧೩); 
ಸವ್ಮಪಾರ್ಶ್ವಗ ಸರ್ವಮಂಗಳಾಪಾಂಗಸಂಗತನುಂ . . . ಆಗಿ ನಡೆತರ್ಪಾಗಳ್‌ 
(ಕಾಜಶೇ. ೧೦-೧೫5). ೨. ದಕ್ಷ್ಮಿಣಭಾಗದ ; ತೆಂಕಣಕಡೆಯ. ೩. ವಿರುದ್ಧವಾದ ; 


ವೃತ್ಕಾಸವಾಗಿ ತೋರುವಿಕೆ ; ತಿರುವುಮುರುವು : ಕನ್ನಡಿಯ ಕೈವಿಡಿದು ನೋಡಲು 
ತನ್ನಿರವು ಸವ್ಮಾಪಸವ್ಯದಿ ಕಣ್ಣಿಗೊಪ್ಪುವ ತೆಆದಲನಿರುದ್ದನಿಗೆ ಈ ಜಗವು ಭಿನ್ನಭಿನ್ನವೆ 
ತೋಜುತಿಪ್ಪುದು (ಹಸಾರ. ೫-೩೪). ೩. ಬಲಭಾಗದಿಂದ ಎಡಬಾಗಕ್ಕೆ 


ಪ್ರತಿಕೂಲವಾದ. ೪. ಬಲಗಡೆಯ ; ಬಲಪಾರ್ಶ್ವದ : ನರ್ಮಸಚಿವಪ್ರಕೋಷ್ಠ |3| ಚಲಿಸುವುದು : ವೇದಂ ಬಿಡದೆ ಸವ್ಮಾಪಸವೃದಿಂ ಬಲವಂದು ಪೊಗಳುತಿರ್ಪುದ 
ನಿವೇಶಿತಸವ್ಯಪಾಣಿಪಲ್ಲವನುಂ (ಚಂದ್ರಪು ೭-೮೩ ವ). (ನಾ). ೫. ಎಡಭಾಗ ; ನಟ್‌ಯೆಯಾ (ಎೀಶೈಪ. ೩-೬-೭); ಉರಿವ ಜ್ಕೋತಿಯ ಮಂಗಳಾರತಿಯ . . . 
ವಾಮಪಾರ್ಶ್ಶ್ವ : ""ವಾಮಂ, ಸವ್ಯಂ - ಈ ೨ ಎಡರಿ'' (ಹಲಾಯು. ೧೨೪-೭೧); ಪಿಡಿದು ಸವ್ಯಾಪಸವ್ಯದಿಂ ಬೆಳಗಲೊಡನೆ (ನವಮೋ. ೨೧-೨೮). ೪. ನೇರವಾದುದು 
ವೈನತೇಯಂ ಸವೃದಿಂದ ಬಲಕ್ಕೆದುತಿರಲ್‌ (ವೆಂಕಾರಾ. ೬-೧-೩೩). ೬. ಎಡಗಡೆಯ ಮತ್ತು ವೃತಿರಿಕ್ತವಾದುದು. ೫. ಶ್ರಾದ್ಧದ ಸಮಯದಲ್ಲಿ ಜನಿವಾರವನ್ನು 
ಶರೀರ ; ವಾಮಾಂಗ : ""ಸವ್ಮಂ ವಾಮಶರೀರಂ'' (ವಸ್ತುಕೋ. ೧೧೩-೧೫). ಎಡಗಡೆಯಿಂದ ಬಲಗಡೆಗೆ ಬದಲಾಯಿಸುವುದು : ಜನಿವರವ ಸವ್ಮಾಪಸವ್ಮ 
೭. ಬಲಗಡೆ ; ಬಲಪಾರ್ಶ್ವ. ೮. ದಕ್ಷಿಣಭಾಗ ; ತೆಂಕಣದಿಕ್ಕು : ""ಸವ್ಮಂ |೪| ಗಳನೆಯ ಹಾಕುತ ಪಿತರುಯಿಂದೇ ದಿನದಿ ಸತ್ತವರುಂಬರೈ ಬಂದೀಗಯೆಂತೆಂದು 


ತಾಂ ದಕ್ಷಿಣದೊಳ್‌'' (ವಸ್ತುಕೋ. ೧೩೮-೧೨೩). ೯. (ಕಾಳಗದಲ್ಲಿ) ಒಂದು 


. ತಾವುಂಡು ಪಿತರೇ ದಣಿದರೆಂಬರು (ಜ್ಞಾನಸಿಂ. ೨೨-೧೪). ೬. ತಪ್ಪು ಮತ್ತು ಸರಿ. 


೭. (ಆಲಂ) ಉಪದ್ವಾ ಪ ; ಅಧಿಕಪ್ರಸಂಗಿತನ : ಈ ಫುಕಟ ಫೌಜದಾರನ ಕೆಲಸ 
ನಮಗ್ಮಾಕ? ಯಿಲ್ಲದ ಸವ್ಮಾಪಸವ್ಯ (ಹೊಸಂಸಾ. ೧೦). [ಸಂ.] 
ಸವ್ಯಾಶೆ "ಸಾವಾಸಿ' ನೋ. 
ಸವ್ಯಾಸನ (ನಾ). [ಯೋಗ] ಒಂದು ಬಗೆಯ.ಆಸನ : ಸ್ವಸ್ತಿಕಾಸನ, ಸವ್ಮಾಸನ 
. ಅರ್ಧಾಸನಾದಿ ಎಂಭತ್ತುನಾಲ್ಕು ಆಸನಭೇದಂಗಳು (ವಿವೇಕ. ೧೩೧). [ಸಂ.] 


ಬಗೆಯ ಸಂಚಾರಕ್ರಮ : ವಿಲಸದಪಸವ್ಯದಲಿ ರಿಪು ಮಂಡಳಿಸಿ ಹೊಯ್ದನು 
ಸವ್ಮಮಂಡಲವಲಯದಿಂದಾ ಭೀಮಸೇನನ ಹೊಯ್ಲ ಹೂಜಬಟಾ (ಕುವ್ಮಾಗ. ೬-೩೧). 
"ಅಪಸವ್ಮ' ಪರಾ. (ಸಂ.] 

ಸವ್ಯಪೇಕ್ಷ (ನಾ). ಒಂದನ್ನೊಂದು ಬಯಸುವಂತಹುದು ; ಪರಸ್ಪರಾವಲಂಬಿ | ಆ 
ಯಾದುದು : ಸ್ವ್ಪಪರಮನೋವ್ಮಾಪಾರಂ ಸವ್ಮಪೇಕ್ಷಮಪ್ಪುದ್‌ಂ ಮನಃಪರ್ಯಯ 


ಸವ್ವಡಿ 


ಸವ್ವಡಿ (ನಾ). ಖಡ್ಗಯುದ್ದದಲ್ಲಿ ಒಂದು ವರಸೆ : ನುತಚಾಪಟಂ ಗೋಮುಖಂ 
. . . ದುಸ್ಸರ ಸ(ಪಾಣಂ. ಚ, ಚೊ]ವ್ವಡಿ ... ಚಟಿಯೆಂಬ ಚತುರಠಾಣದ ತರಹರದೊಳು 
ಹಲಗೆಯ ಮಗ್ಗುಲೊಳು ಖಡ್ಗವಂ ಜಡಿದರು (ಸೋಮಚ. ೫-೧೪). "ಚೌವಟ್ಟಿ' ಪರಾ. 

12.1 ತೆಲು. ಸವಡಿ ಎ ಒಂದು ಬಗೆಯ ಆಯುಧ] 

ಸವ್ವರಣೆ "ಸಂವರಣೆ' ನೋ. 

ಸವೃರಿಸು "ಸಂವರಿಸು' ನೋ. 

ಸವ್ವಳಿ (ನಾ). ೧. ಮಾರ್ಗ ; ಜಾಡು : "ಸವ್ವಳಿವಿಡಿ' ಪರಾ. ೨. ತುದಿ ; ! 
ಕೊನೆ: ಮೃಡಲೋಚನಂಗಳಿಂದೊಗೆದ ಪರುಷಾಶ್ರುಜಲಮೊಡನೆ ಗಿ೦ಜೆಯ 
ಕುಡಿತೆಯೊಳ್‌ ತುಂಬಿ ಬರಲದಂ ಕೊಡಹಲ್‌ ದಶಾಂಗುಲಿಯ ಸವ್ವಳಿಯೊಳಿಳಿದ ನೀರ್‌ 
ದಶನದಿಗಳಾಗಿ ಪರಿದು (ಚಿಬಪು. ೪೬-೨೮); ಸುಳಿಸುಳಿಯ ಸವೃಳಿಯ ಬೊಬ್ಬುಳಿಯ 
ಕಡುಲುಳಿಯ ಜಳಚರದ ತರತರದ ಸೀಕರದ ಭೀಕರದತುಳಗಂಗೆ . . . ಕಣ್ಣೆಸೆದಳು 
(ಚೈಮಿಭಾ. ೯-೨೪). (ದೇ. ॥ ತೆಲು. ಸವೃಡಿ, ಸವಡಿ] 

ಸವುಳಿವಿಡಿ (ಕ್ರಿ). ಮಾರ್ಗವನ್ನು ಹಿಡಿ ; ಜಾಡು ಹಿಡಿ : ಇಂತಖಳೇಂದ್ರಿಯಂಗಳಾ 
ನಂದಮಂ ಮಾಟ್ಪತುಳಪರಿಮಳಪರಿಕಲಿತತರಳಪವನನುರುತರಮಾದಿಂಪು ಗುಂಪಿನ 
ಸವೃಳಿವಿಡಿದಾಂ ಬರೆವರೆ (ಉದ್ಭಟ. ೫-೧೬ ವ). (ಸವೃಳಿ + ಪಿಡಿ] 

ಸವ್ವಾ "ಸವಾ' ನೋ. 

ಸವ್ವಾರಿ (ನಾ). ಗಡುವು ; ಅವಧಿ : ಸುಗ್ಗಿಯ ತಲೆಯ ಮೇಲೆ ಸವ್ವಾರಿ ಹಾಕಿ ಕಾಳು 
ಮರಳಿ ಕೊಡುವದಾಗಿ ಜಾಮಿನು ಕೊಟ್ಟು ಒಯ್ಯಬೇಕಾಗಿತ್ತು (ಗ್ರಾಮಾಯ. .7೦೪). |?! 

ಸವ್ವಾಶೆ 'ಸಾವಾಸಿ' ನೋ. 

ಸವ್ವಾಸೇರು "ಸವಾಸೇರು' ನೋ. 

ಸವ್ವೀರಪಾಷಾಣ "ಸವೀರಪಾಷಾಣ' ನೋ. 


ಸಶಂಕ (ಗು). ೧. ಶಂಕೆಯಿಂದ ಕೂಡಿದ ; ಅನುಮಾನಾಸ್ಪದವಾದ. 
೨. ಅಂಜಿಕೆಯಿಂದ ಕೂಡಿದ ; ಭಯದಿಂದ ತುಂಬಿದ. (ಸಂ. ಸಶಂಕಾ। 

ಸಶಂಕಿತ (ಗು). ೧. ಅನುಮಾನ ಪಟ್ಟ. (ನಾ). ೨. ಹೆದರಿಕೊಂಡ ವ್ಯಕ್ತಿ ; 
ಅಂಜುಕುಳಿ : ಅಸತಿಯರಳ್ಕುತಂ ನಡೆದರಂತೆ ಸಶಂಕಿತರಲ್ಲೆ  ದೋಷಿಗಳ್‌ 
(ಪಾರ್ಶ್ವಪು ೧೦-೧೯). (೫ಂ.] 

ಸಶರೀರ (ಗು). ೧. ದೇಹದಿಂದ ಕೂಡಿದ ; ಶರೀರಸಹಿತವಾದ. (ನಾ). 
೨. ದೇಹದಿಂದ ಕೂಡಿರುವುದು ; ಶರೀರಸಮೇತವಾಗಿರುವುದು :ಸಶರೀರವಾಗಿ 
ಸ್ವರ್ಗಕ್ಕೆ ಕಳುಹಿಸಬಲ್ಲ ಮಹಾತಪಸ್ವಿಯು ನನ್ನ ಚಾಂಡಾಲ್ಕವನ್ನು ನಿರ್ಮೂಲ 
ಮಾಡಲಾರನೇ (ಮಹಾಣ. ೮೭). ೩. ಶರೀರಸಮೇತನಾಗಿರುವವನು ; ದೇಹದಿಂದ 
ಕೂಡಿರುವವನು : ನಾನು ಸಶರೀರನಾಗಿ ಸ್ವರ್ಗಕ್ಕೆ ಹೋಗಬೇಕು (ಮಹಾಣ. ೮೬); 
ನೀನು ಪಾಪರಹಿತನಾದುದರಿಂದ ಸಶರೀರನಾಗಿ ಸ್ವರ್ಗಕ್ಕೆ ಬಾ (ಭಾರದ. ೧೦೩). [ಸಂ.] 

ಸಶಾಸ್ತ್ರೀಯ (ಗು). ಶಾಸ್ತ್ರಬದ್ಧವಾದ ; ನಿಯಮಕ್ಕೊಳಪಟ್ಟ : ಸಪ್ಪಣ್ಣನು 

- ಸಶಾಸ್ತ್ರೀಯಸಂಗೀತಕಲೆಯಲ್ಲೂ ಉದ್ದಾಮಪಂಡಿತನಾದನು (ಸಂಗೀಚಂ. ೨೫೪). 
[ಸಂ.] 

ಸಶಿವ (ನಾ). ಶಿವಸ್ವರೂಪನಾದವನು : ಅಸಮಸಾರೂಪ್ಮದ ಪದದಿ ವರ್ತಿಸ 
ಬಹುದು ಸಾಯುಜ್ಮದಿಂದೆ ಬೆರಸಿ ಸುಖದೊಳಿರಲಪ್ಪುದಲ್ಲದೆ ಸಶಿವನೆಂದೆನಿಪ 
ಬಸವನಾಗಲುಬಹುದೆ (ಬಸಪ ೧-೩೧).  [ಸಂ.1 i 

ಸಶೋಕ (ಗು). ೧. ದುಃಖದಿಂದ ಕೂಡಿರುವ : ಅಶೋಕವೃಕ್ಷದ ನೆರಳಿನಲಿ | 
ಸಶೋಕ ಸೀತೆಯ ಕಂಡಿದ್ದೆ (ಮುಕ್ತಕ. ೩೯-೨). (ನಾ). ೨. ದುಃಖದಿಂದ ಕೂಡಿರು 
ವವನು ; ವೃಥೆಯಿಂದ ತುಂಬಿರುವವನು : ನಮ್ಮಿಬ್ಬರಾ ಸಾಮ್ಮವಿಹುದೆಲ್ಲ 
ವಿಷಯದೊಳು ನೋಡಶೋಕನೆ ವಿಧಿಯ - ನಾ ಸಶೋಕ! (ಧ್ವನ್ಮಾಲೋ. ೮೪). 

[ಸಂ.] 

ಸಶ್ರೀಕ (ನಾ). ೧. ಬಹಳ ಸೊಗಸನ್ನು ಹೊಂದಿದುದು; ಚಿಲುವಾದುದು: 
ಅವನ ಅರಮನೆ "“ಕೈಲಾಸಶಿಖರಸಶ್ರೀಕ''ವಾಗಿ ಗಂಗಾನದಿಯಲ್ಲಿ ಪ್ರತಿಬಿಂಬಿಸುತ್ತ 
ತನ್ನನ್ನು ತಾನ: ಕನ್ನಡಿಯಲ್ಲಿ ನೋಡಿಕೊಳ್ಳುವಂತಿದೆ (ಸಂನಾಟ. ೧೪೫). | 


೮೪೨೮ 


120 


25 


ಸಸಿ 
1 


೨. ಬಹಳ ಅಭ್ಯುದಯವನ್ನು ಹೊಂದಿದವನು ; ಅದೃಷ್ಟಶಾಲಿ : ಅನುಪಮ 
ಸಶ್ರೀಕಂ ಮತ್ಸ್ಮನೆಂಬ ಪರದಂಗೆ ಜೈನೆಯೆಂಬಳ್‌ ಕುಲಮಾನಿನಿ (ಸುಕುಮಾ. ೭ ೩೦). [ಸೆಂ.] 
ಸಶ್ರುತ (ನಾ). ವೇದಕ್ಕೆ ಸಂಬಂಧಪಟ್ಟುದು : ಧರ್ಮಂ ವಶ್ರುತಸಶ್ರುತಾತಿಶಯಮಂ 
- - . ಧರ್ಮಂ ಧಾರ್ಮಿಕನಪ್ಪವಂಗೆ ಕುಡುಗುಂ ನಿರ್ವಾಣಕಲ್ಮಾಣಮಂ೦ (ಸುಕುಮ. ೬ ೪೨). 
ತ; 1ಸಂ.1 

| ಸಸಂಭ್ರಮ (ಗು). ೧. ಗಲಿಬಿಲಿಯಾದ ;ಗೊಂದಲಗೊಂಡ. ೨. ಉತ್ಸಾಹದಿಂದ 
'  ಕೊಡಿದ; ಸಂಭ್ರಮಪಟ್ಟ. (ನಾ). ೩. ಸಡಗರದಿಂದ ಕೂಡಿರುವಿಕೆ: 
ಪಂಡಿತೆಯುಂ . . . ಸಸಂಭ್ರಮದಿಂ ವಿಭ್ರಮವಿಲಾಸವತಿಯಂ ಶ್ರೀಮತಿಯಂ ಕಂಡು 

(ಆದಿಪು. ೩-೮೪ ವ). ([ಸಂ.) 

10] ಸಸಂಭ್ರಮಂ (ಅ). ಸಡಗರದಿಂದ ಕೂಡಿ; ಸಂಭ್ರಮವನ್ನು ಹೊಂದಿ: 
ಅಂತೆಸೆದು ಬಂದಾ ಸಗರ್ವಂ ಗಂಧರ್ವಗಳಂ ಸಸಂಬ್ರಮಂ ನಿರೀಕ್ಷಿಸಿ ಸಂತಸಂಬಟ್ಟು 
(ರಾಜಶೇ. ೧೩-೬೪ ವ). [ಸಂ.] 

ಸಸಾರ (ನಾ). ೧. ಸುಲಭ ; ಸಲೀಸು : ಅಪಾರಸಂಸಾರದಾಗ ಸಸಾರ ಅಲ್ಲೊ ತಮ್ಮ 
ಅಂತಪಾರ ! (ಅರಳು. ೨೮೧-೧೨); ಆದರೆ ಇದರೊಳಗಿನ ಪ್ರತಿಯೊಂದು ಉಲ್ಲೇಖಪತ್ರವನ್ನು 
ಸಸಾರವಾಗಿ ತೆಗೆಯಲು ಬರುತ್ತದೆ (ಗ್ರಂಥಾಲ. ೪). ೨. ಸಲಿಗೆ ; ಸದರ ; ಅಜ್ಜಿ 
ಸುಮ್ಮನಿರ್ತಾರಂತ ನಿನಗೆ ಭಾರೀ ಸಸಾರ ಆಗಿದೆ ಅಲ್ಲವಾ? (ಹೊಸ್ಸ. ೧೧೬); ಇನ್ನೊಬ್ಬ 
ಯುವಕ ಲಲಿತಳನ್ನು ಅಷ್ಟು ಸಸಾರವಾಗಿ ಕೂಗಬೇಕಾದರೆ . . . ಪ್ರಣಯಸಂಬಂಧ 
ಬೆಳೆದಿರಬೇಕು (ಬಾಳವೈ. ೨೨೩). ೩. ಅಲಕ್ಷ ; ತಿರಸ್ಕಾರ : ಕೈ ಹಿಡಿದ ಹೆಂಡತಿಯೆಂದರೆ 
ತನ್ನ ವಸ್ತುವಿದು ಎಂದು ಸಸಾರ (ಪ್ರಶ್ನೆ. ೧೩೭). [ಇ-- ತುಳು. ಸಸಾರ] 
ಸಸಾರಜನಕ (ಗು). ೧. [ವಿಜ್ಞಾ] ಸಾರಜನಕವೆಂಬ ಅನಿಲಕ್ಕೆ ಸಂಬಂಧಪಟ್ಟ. 
೨. ಜೀವಿಗಳ ಅಂಗ ಮತ್ತು ಅಂಗರಚನಾಸಾಮಗ್ರಿಯಲ್ಲಿರುವ 
| ಜೈವಿಕಸಂಯುಕ್ತಪದಾರ್ಥಕ್ಕೆ ಸಂಬಂಧಪಟ್ಟ : ಈ ಗಟ್ಟಿಚೌಕಟ್ಟಿನಲ್ಲಿ ನೀರಿನಲ್ಲಿ 
| 


15 


ಕರಗುವ ಸಸಾರಜನಕ ಅರ್ಥ್ರೊಪೋಡಿನ್‌ (&ಗರ೦೧೦ರೆ18) ಲೀನವಾಗಿದೆ (ಕೀಟಬೆ. ೯). 
(ನಾ). ೩. ಜೀವಿಗಳ ಅಂಗಗಳಲ್ಲಿಯೂ ಅಂಗರಚನಾಸಾಮಗ್ರಿಯಲ್ಲಿಯೂ 
ಹೆಚ್ಚುಭಾಗವಾಗಿರುವ ಜೈವಿಕಸಂಯುಕ್ತಪದಾರ್ಥ : ಸಸಾರಜನಕ ಮತ್ತು 
ಕೊಬ್ಬುಗಳೂ ಶಕ್ತಿಯುತ್ಪಾದಕಗಳು (ಅಡುಸೌ. ೫೬); ಪ್ರೋಟೀನುಗಳು ಸಸಾರಜನಕ 
ಯುಕ್ತವಾದ ಸಾವಯವಆಹಾರಾಂಶಗಳು (ಗೃಹವಿ. ೯). [ಸಂ.) 
ಸಸ್ಮಿ (ಕ್ರಿ). ೧. ಕೀಳು ; ಉತ್ಪಾಟಿಸು : "“ಸಸಿ - ಸಸ್ಮಾದ್ಮುತ್ಪಾಟನೇ, ಸಸ್ಕೇ ಚ 
(ಸೊಪ್ಪು ಮೊದಲಾದುವನ್ನು ಕೀಳು)'' (ಶಮಧಾ). ೨. ಕತ್ತರಿಸು ; ಕಡಿ : ನಡುಬೆನ್ನ 
ಮೂಳೆಯಂ ಸಸಿದು ಕಡಿಕಡಿದಗಿದು ಕರುಳ ಹಿಣಿಲಂ ಹಿಕ್ಕಿ ತಿಂದು (ಹಚಕಾ. ೬-೧೬); 
ಹೊಸ ಹೆಣಗಳ ಹೊಟ್‌ಗಳ ನೆಆ್‌ ತೀವಿದ ಬಿಸಿರಕುತದ ತಲೆಯೋಡ್ಗಳ 
ಸಸಿದ ಸುಂಟಗೆಯ ಪಕ್ಕಲೆ ತುಂಬಿದ ಮಧುರಸವಾಂತ ಮರುಳ್ಗಳೆಯಿತಂದವು 
(ಸೊಬಸೋ. ೯-೭೫); ಸಲೆ ಸಸಿದ ತಲೆಗಳಲ![ಪಾಕಾಂ. ರಳೆಯಂತೆ, ರಳೆಯಿಂದ)] 
ಡಗಿತಭ್ರದ್ಕೋತಮಂಡಲವ (ತೊರರಾ. ೧-೧೧-೧೪). ೩. (ಅರಳೆಯಲ್ಲಿರುವ ಬೀಜ, 
ಕಸ, ಕಡ್ಡಿಗಳನ್ನು) ತೆಗೆ,- ಸೋಸು ; (ಹತ್ತಿಯನ್ನು) ಹಿಂಜು ; ಎಕ್ಕು: 
ಸಸಿದಂದೊಂದೆಡೆಯೊಳಗೊಟ್ಟಿರ್ದರಳೆಯನೊಡನಳುರ್ವಂತಳುರ್ದನನಲನರಗಿನ 
ಮನೆಯಂ (ಪಂಪಭಾ. ೩-೫). ೪. ಬಿದ್ದುಹೋಗು ; ಕಳಚಿಕೊಳ್ಳು : ಸಸಿದ ಹಲುಗಳ 
ಕೆತ್ತ ಕಿವಿಗಳ ಮಸುಳಿದಂಗದ ಮುಪ್ಪಿನಲಿ ಲಂಬಿಸಿದ ಶಬರಿಯ ಸುಪ್ರಸಿದ್ದೆಯ 
ಸಾರ್ದರೊಲವಿನಲಿ (ತೊರರಾ. ೩-೧೨-೨೯). ೫. ಚದುರು ; ಚಲ್ಲಾಪಿಲ್ಲಿಯಾಗು | 
ಸಪಾಜಾಂ. ನ]ಸಿದು ಕೊಬ್ಬಿದ ಮಿದುಳ ರಾಸಿಗೂಳೆಸೆಯೆ . . . ಭೂತ ಭೇತಾಳ 
ರಾಡಿದರು (ಹಚಕಾ. ೧೨-೩೩); ಕೊಡಹಿದ ಚೀಲದವೊಲೆಲು ಸಸಿದು ಬಿದ್ದವು 
(ತೊರರಾ. ೬-೨೪-೩೧); ಹಸಿದ ಹೆಬ್ಬುಲಿ ರೋಷ ಮಸಗಿ ಪಾಯಲು ಕೆಟ್ಟು ಪಶುಸಂಕುಲ 
ಪೋಪಂತೆ ಸಸಿದು ಪೋಪುದು ಪರಬಲವು (ರಾಮವಿ. ೧೮-೬೬). ೬. ಜಿಗುಟು; 
ಚಿವುಟು: ಸುರವಿರೋಧಿಯ ಬಸಿರ ಬಿಗಿದೆಳೆಗರುಳನುಗುರಲಿ ಸ[ಪಾಠಾಂ. ನೆ]ಸಿದು 
ಕೊರಳಲಿ ಹಾಯ್ಕಿದನು (ತೊರರಾ. ೬-೨-೩೧). "ನಸಿ' ಪರಾ. 
ಸೆಸಿದರಳೆ ಎ (ಕಸಕಡ್ಡಿ ಬೀಜಗಳನ್ನು ತೆಗೆದು) ಶುದ್ಧಿಮಾಡಿದ ಹತ್ತಿ ; 


40 


45 


ಸಿ 


ಸ 


ಹಿಂಜಿದ ಅರಳೆ : ಗಿರಿಗಳೆ ಜಂಗಮವಪುಗಳ್‌ ಸಿರದೊಳ್‌ ಸಸಿದರಳೆ[ಪಾಕಾಂ. ಲೆ) | 
ಯಂತೆ ಮುಸುಖಿದ ಮಂಜಿಂ ನರೆಯಂ ಪೊತ್ತವೊಲಿರ್ದುವು (ಲೀಲಾವ. ೯-೨೪; ಸೂಕ್ತಿಸು. | 
೩-೨೨ ನೋ); ಸಸಿದರಳೆ ಸಿಡಿಲೆಜಗಿದರೆ ಜೀವಿಸುವುದೇ (ಕುವ್ಮಾಭೀ. ೩-೮೪). 
[ದೇ. ॥ 1 ಸಂ. ಶಸ್‌ ಎ ಕತ್ತರಿಸು, ಕೆ ನಾಶಮಾಡು] 

ಸಸ್ಮಿ (ನಾ). ೧. ಚಂದ್ರ : "'ಎರಳೆಗುಜುಪಂ . . . ಸಸಿ ಬಿದುವೆನಲ್‌ ಚಂದ್ರನಾಮವು'' 
(ಶಬ್ದಮಂ. ೧೩); ತನ್ನೊಳಾದ ಬೇಟದೊಳ್‌ ಬಡಪಟ್ಟುಮೇಲ್ಲ್‌ ವಾಡಿವದ ಸಸಿಯಂತೆ 
ಸೊಗಮಿಸುವಸಿಯಳಂ ಕಂಡು (ಪಂವಭಾ. ೫-೧೫ ವ); ಸಸಿ!ಪಾಲಾಂ. ಶಶಿ]ಯೊಳಗಣ 
ರಸದ ರುಚಿಯಂತಿದ್ದಿತು (ಬಸವ. ೧); ವಿರಹದೊಳೀಕೆಗೆ ಬೆಳ್ಲಿಂಗಳ್‌ ಬಿಳಿಯ ಕಿರ್ಚು | 
ಸಹಿ ಬಿಸಿ (ಗಿಂಕ. ೪-೧೧೭). ೨. ಕರ್ಪೂರ : ಬಿಸರುಹದ ಕಿಂಜಲ್ಕಪುಂಜದಿ ಸಸಿಯ | 


ಪುಡಿಯುಂ£ಯಿಂ3 ಅರ್ಚಿಸಿದಳರುಹನನು (ಸಾಳ್ವಭಾ. ೩-೨೬). | 


"ಲು 


[a 


pS 
ಎ ಬಾ 


ಸಸಿಯಂ ಸೂಡಿದಂ ಎ ಚಂದ್ರನನ್ನು ಧರಿಸಿದವನು ; ಶಿವ : ಇಸೆ ಬಂದು 

ವಶೀಕರಣಂ ಸಸಿಯಂ ಸೂಡಿದನ ಕಮಲವಿಮಲಜ್ಞಾನಾವಸಥಪರಂಜ್ಕೋತಿಯ 
ಕಾಲ್ದೆಸೆಯಂ ಕಾಣದೆ ಮರಳು ಬರೆ ಬೆಜಗಾದಂ (ಗಿರಿ. ೮-೩೪). ಸಸಿಯ ಬಟ್ಟು 
ಚಂದ್ರಮಂಡಲ ; ಚಂದ್ರಬಿಂಬ : ಹುಣ್ಣಿಮೆಯ ಸಸಿಯ ಬಟ್ಟೊಸರ್ದು ಪರಿತರ್ಪ 
ದಿವ್ಯಾಮೃತದ ತೊಟೆಯೊ (ಪಡ್ಮರಾ. ೧-೩೦). ಸಸಿಯ ಬಿಂಬ ಎ ಸಸಿಯ ಬಟ್ಟು: 
ಸಸಿಯ ಬಿಂಬವ ಬಗೆಯದೆಸೆವ ಸುಮ್ಮಾನತೆಯ ಪಸರಿಸಿತು ಕಮಲ (ಹಚಕಾ. ಪರಿ. ೨೧೯); 
ಸಸಿಯ ಬಿಂಬವ ಬಗೆಯದದಟನ ಮುಸುಡು ಕಂದದು ಮೆಯ್ಕ ದೀಧಿತಿ ಮಸುಳಿಸದು 
(ಕುವ್ಮಾದ್ರೋ. ಓರಿಇ. ೬-೬೧ ಅಡಿಪದ್ಮ). [ಎ ಪ್ರಾ. ಸಸಿ./ ಸಂ. ಶಶಿನ್‌) 

ಸಸ್ಮಿ (ನಾ). ೧. ಎಳೆಯ ಗಿಡ ; ಸಸ್ಕ, ಧಾನ್ಯ ಮುಂತಾದುವುಗಳ ಪಯಿರು : 
““ಅತೆಯೊಳಾ ಮೃಗಾಂಕನೊಳು ಕಾರ್ಪಾಸಶೋಧನದೊಳಂ ಭೂಮಿ ಯಲ್‌ಯಲ್ಮೆ 
ಸಸಿ'' (ಶಬ್ದಮಂ. ೧೧೨); ಶರೀರದೊಳಟ್‌ೌವಂ ಸಸಿಯೊಳ್‌ ಬೆಳಸಂ ಕೊಳ್ಳವೊಲಸಾರದೊಳ್‌ 
ಸಾರಮಂ ಮಹೀಪತಿ ಕೊಂಡಂ (ಶಾಂತಿಪು. ವಸಂತ 
ರಾಜನ ಕಯ್ಕೊಳು ಕಲ್ಪತರುವಿನ ಸಸಿಯಂ ಕೈಲೆಡೆಗೊಡುವಂತೆ ನರಸಿಂಗಮೊನೆಯರ 
ಕಯ್ಕೊಳು ನಂಬಿಯಣ್ಣನಂ ಕೊಡಲೊಡಂ (ನಂಬರ. ೨-೮೩); ತಳಿತ ಚೂತದ 
ಸಸಿಗಳವನಿಗೆ ಮಲಗುವಂತಿರೆ ರಾಜಪುತ್ರರು . . . ಎಸೆದರು ಸಾಲಶಯನದಲಿ 

 (ಕುವ್ಮಾದ್ರೋ. ೫-೭೯). ೨. (ಆಲಂ) ಅಂಕುರ ; ಮೊಳಕೆ : ನರ್ಮಗೋಷ್ಠೀಪ್ರಸಂಗಾ 
ನಂದದಿಂ ಪೊಣ್ಮುವಾ ಪುಳಕಂಗಳೇ ಸಸಿಗಳಾಗೆ ರತಿಸುಖಮೆಂಬ ಫಲಮಂ ವಿಲಾಸಿ 
ಯುವಜನಕಿತ್ತು . . . ಕಳಮವನಪಾಲಿಕೆಯರೂಪ್ಪುಗು೦ (ಪದ್ಮರಾ. ೮-೧೭); ಸಲ್ವ 
ಕುಲದೇಳ್ಗೆಯ ಸಸಿಯ ಕೋಡೊ . . . ಎನಲ್‌ ಕುಶಲವರ್ಕುಶಲದಿಂ ಕಣ್ಣೆಸೆದರ್‌ 
(ಜೈಮಿಭಾ. ೧೯-೪೯). [ಆ ಸಂ. ಸಸ್ಮ.! ತುಳು. ತೆಲು. ಸಸಿ] 

ಸಸಿಕಲೆ "ಸಸಿಗಲೆ' ನೋ. 

ಸಸಿಕು, ಸಸಿಕ್ಕು (ನಾ). ಮಲ್ಲಯುದ್ಧದ ಒಂದು ವರಸೆ : ಕಮ್ಮರಿ ಕತ್ತರಿ ಖೋಡ 
ವಂಕುಶಂ ಸಸಿಕುವೆನಿಪ್ಪ ಚೆಟ್ಟಿಗನ ನಚ್ಚಿನ ಬಿನ್ನಣಮೊಪ್ಪೆ ಕಾದಿದರ್‌ (ಚಂದ್ರವು. ೫-೭೮). 
ಸಸಿಕ್ಕು : ಸಸಿಕ್ಕು ಮುಹಪೋವುಡ ಚಲ್ಲಣವಟ್ಟಿ ಪಟ್ಟಿಕತ್ತರೆಗಳೆನಿಪ್ಪ ಜಟ್ಟಿಗರ ಬಿನ್ನಣ 
ಮೊಪ್ಪೆ ಕಡಂಗಿ ಕಾದಿದರ್‌ (ತ್ರಿಪುವಿ. ೨೬-೧೮). [?] 

ಸಸಿಕುಪ್ಪಿ, ಸಸಿಗುಪ್ಪೆ (ನಾ). ಒಂದು ಬಗೆಯ ಸಸ್ಮ : ಸಸಿಕುಪ್ಪಿ (ಪಾಕಾಂ. ತುಪ್ಪೆ] 
. . . ನಜುವಲು ಹಜುಹೆ ಮೊದಲಾದ ಹಸುರುಸೊಪ್ಪ ಕರಮೆಸೆವ ಬಾಳೆ ಮೊದಲಾದ 
ಪೂಗಳನು ಉಕ್ಕರಿಸಿ (ಸೂಪಶಾ. ೪-೩೩). ಸಸಿಗುಪ್ಪೆ : ಹೆತ್ತ ತುಪ್ಪವ . . . ಕಾಸಿ ಹಂಬಿನ 
ತುಜುಚನಾ ಬೇರು ಸಸಿಗುಪ್ಪೆ (ಪಾಕಾಂ. ಸಿಗುಪೈ, ಗುದಪ್ಪೆ। ಕೊತ್ತಂಬರಿಯ ಬೀಜ 
ಮೊಣಕಾರಗೆಣಸರಿಸಿನಂ ಹತ್ತಿ ಹರಳ ರಸಮಂ ಪೂರೈಸಿ ಕಾಸಿ (ಸೂಪಶಾ. ೨-೧೯). 
"ಗುಪ್ಪೈ' ಪರಾ. (ಸಸಿ ೬ ಕುಪ್ಪಿ] 

ಸಸಿಕ್ಕು "ಸಸಿಕು' ನೋ. 

ಸಸಿಗದಿರ್‌ (ನಾ). ಚಂದ್ರನ ಕಿರಣ : ಸಸಿಗದಿರ್ಸಕಲಾಚಲಂಗಳೊಳುರ್ವಿ ಪರ್ವಿ 
ಭರಾಟ್ಭಿಲಾವಿಸರಮಂ ಸಲೆ ತುಳ್ಳುವಂತೆ (ಉದ್ಭಟ. ೩-೧೦೭); ಸಸಿಗದಿರಂ ಬಳಲ್ಲಿ 
ಶಶಿಕಾಂತದ ಕಾಂತಿಯನೀಳ್ದುಕೊಂಡು . . . ಬೊಮ್ಮನೊಲ್ಲೆಸಗಿದ ಶೈಲಮೋಯೆನಿಸಿ 
ಪಜ್ಜಳಿಸಿರ್ದುದು ತಾರಭೂಧರಂ (ವೃಷವಿ. ೧-೭೨). !ಸಸ್ಮಿ 1 ಕದಿರ್‌್‌] 


೮-೧೨೫); 


2 


10 


15 


25 


45 


೮೪೨೯ 


ನಿಡು 


ಸಸಿಗಲ್‌ (ನಾ). ಚಂದ್ರನ ಪ್ರಕಾಶದಿಂದ ದ್ರವಿಸುವುದೆಂದು ಭಾವಿಸಲಾದ 
ಒಂದು ಬಗೆಯ ಬಿಳಿಯ ಕಲ್ಲು ; ಚಂದ್ರಕಾಂತಶಿಲೆ : ""ಸಸಿಗಲ್‌, ತಣ್ಗಲ್‌- 
ಈ ೨ ಚಂದ್ರಕಾಂತಂ'' (ಕಶಸಾ. ೫೧-೫೩); ಸಸಿಗಲ್ಲಟ್ಟಳೆಗಳಿನಾಗಸದೊರೆಯಂ 
ಚುಂಬಿಪಖಳಕೇತನದಿಂ ಎಸೆದುದು ಪೊಸಲಂಪಿನಿಂಪಿನಿಂದಾ ನಗರಂ 

೨3, ಬಲೆಯ ಸಸಿಗಲ್ಲ ತೋರ ಕರಗವನಣಕಬಂದೆ ತಂದಿತ್ತು ನೋಡುತಿರೆ 
ತನ್ನ ಮುಖೇಂದುವಾಸಾರಕದು ಕಟ್ಟನೆ ಕರಗೆ ( ಪದ್ಮರಾ. ೮-೧೦). ಹಸ್ಸಿ + ಕಲ್‌) 

ಸಸಿಗಲೆ, ಸಸಿಕಲೆ (ನಾ). ಚಂದ್ರನ ಹದಿನಾರುಕಲೆ ; ಚಂದ್ರಕಲೆ: 
ಸಸಿಗಲೆಯಕ್ಕುಮಲ್ಲ ಕಲೆಗೆತ್ತಣದೀ ಪರಿಪೂರ್ಣಶೋಭೆ (ಉದ್ಭಟ. ೮-೪೧); ತಲೆಯ 
ಸಸಿಗಲೆಯಾ ಮೆರೆವ ಪದ್ಮಾಸನದಿ ರಾಜಿಪ . . . ಭಾರತಿ ಪರಮವಿದ್ಮಾಶರಧಿ 
ನೆಲಸಿಹುದೆನ್ನ ಜಿಹ್ಟೆಯಲಿ (ಆನಂರಾ. ೧-೧-೫). ಸಸಿಕಲೆ : ಸಸಿಕಲೆಗಳ ಖಂಡಗಳೊ ... 
ಎನಲೆಸೆದವು ಕರ್ಪೂರವಸರಗಳಾ ಪುರದೊಳಗೆ (ಕುರಾಸಾಂ. ೩-೮೨). [ಸ್ಥಿ + ಕಲೈ) 

ಸಸಿಗಾಣಿ (ನಾ). ಒಂದು ಬಗೆಯ ನಾಣ್ಮ : ಟೆಂಕೆಗೆ ಷೋಡಶದುಡ್ಕಂ ಏಂಕದಿ 
ಸಸಿಗಾಣಿ ನಾಲ್ಕು ಪೈಸಗಳೆಂಟಂ ಪಂಕಜಮಿತ್ರನ ಗಣನೆಗೆ ಭೋಂಕನೆ ತಾಂ ಒರಗಾಣಿ 
ದುಗ್ಗಾಣೆರಡಂ (ಭಾಸ್ಕರ. ೭೬-೯). [ಸ್ಕಿ * ಕಾಣಿ.! ತೆಲು. ಸಸ್ಕಾನಿ./ ಮರಾ. 
ಸಸಗಣೀ, ಸಸಗಾಣೀ, ಸಜಗಣೀ, ಸಜಗಾಣೀ। 

ಸಸಿಗುಪ್ಪೆ "ಸಸಿಕುಪ್ಪಿ' ನೋ. 

ಸಸಿಗೆಲೆ (ನಾ). ಬಾಲಚಂದ್ರನ ಬಾಗುಗೆರೆ ; ಅರ್ಧಚಂದ್ರಾಕೃತಿ : ಮೊಗವೆಂಬ 
ಪೂರ್ಣಚಂದ್ರನೊಳೊಗೆದಳಿಕಾರ್ಧೇಂದು ಪೆತ್ತುದೆನೆ ಸಸಿಗೆಜೆಯಂ ಮಿಗೆ ಮೆಲ್‌ವ 
ಭಸಿತತಿಲಕಮನುಗುರ್ಗೊನೆಯಿಂ ತಿರ್ದಿ ರಚಿಸಿದಳ್‌ (ರಾಜಶೇ ೮-೩೨). [ಸಸ್ಥಿ 1 ಗೆಟ್‌] 

ಸಸಿಗೆಳದುಟಿ (ನಾ). ಅರ್ಧಚಂದ್ರಾಕೃತಿಯಲ್ಲಿರುವ ತುಟಿ ; ಸುಂದರವಾದ 
ತುಟಿ : ಪೊಳೆವ ಸಸಿಗೆಲೌದುಟಿಯ . . . ಪೊಸ ಪವಳದುಟಿಯೊಳುರನ್ನದುಟಿ 
ರಂಗುದುಟಿಗಳವರು . . . ಬರುತಿರ್ದರು (ಚಿಬಪು. ೩೭-೪೫). ([ಸಸಿಗೆಜ್‌ 4 ತುಟ] 

ಸಸಿತಪಕ್ಷ (ನಾ). ೧. ಬಿಳಿಯ ಗರಿಗಳನ್ನು ಹೊಂದಿರುವುದು; ಹಂಸ. 
೨. ಶುಕ್ಲಪಕ್ಷದಿಂದ ಕೂಡಿರುವವನು; ಚಂದ್ರ. ೧, ೨ : ದ್ವಿಜರಾಜಾಭಿದೆ 
ಯೊಪ್ಪದೇ ಸಸಿತಪಕ್ಷಂಗೆ (ರಾಜಶೇ. ೧೧-೭೪). [ಸಂ.) 

ಸೆಸಿದರ (ನಾ). ಚಂದ್ರನನ್ನು (ತಲೆಯಲ್ಲಿ) ಧರಿಸಿದವನು; ಶಿವ: 
""ಶೂಲಿಯೊಳೆ ಸಸಿದರಂ'' (ಕರ್ಣಾನಿ. ೬). [ಇ ಸಂ. ಶಶಿಧರ) 

ಸಸಿದಲೆಯ (ನಾ). ಎ ಸಸಿದರ : ""ಎಣ್ಮಯ್ಮಂ . . . ಸಸಿದಲೆಯಂ, ಗನಹಂ, 
ಅಯ್ಕೊಗಂ - ಈ ೩೩ ಈಶ್ವರಂಗೆ ಪೆಸರ್‌'' (ಕಶಸಾ. ೪೭-೧); ಸಸಿದಲೆಯಂಗೆ ತೆತ್ತು 
ಧನವಂ ಮನವಂ ತನುವಂ . . . ನಾಡೆ ರಂಜಿಸುವ ಚಿದಂಬುರಾಶಿ ಬಸವೇಶ್ವರ 
ಮುಖ್ಯಮಹೇಶಪೂಜಕಪ್ರಸರಪದಂಗಳೆನ್ನ ಬಗೆದಾವರೆಯೊಳ್ನೆಲಸಿರ್ಕೆ ಸಂತತಂ 
(ಉದ್ಭಟ. ೧-೮); ಸಸಿದಲೆಯನಣುಗನೆಂಬುದ ತೋಜುವಂತೆ ರಾಜಿಸಲುರದೊಳೆ 
ಳವೆಟೆಯ ಮಾಳ್ಕೆಯಿಂ ಪುಲಿಯುಗುರ್‌ ಬಾಲಕಂ ಕಣ್ಣೆಸೆದನು (ಚಿಬಪು. ೫-೩೭). 

[ಸಸ್ಥಿ * ತಲೆ, + -ಅ) 


ನಉದ್ದೆಟಿ. ದಳ 


ಸಸಿನ "ಸಸಿನೈ' ನೋ. 

ಸಸಿನಂ "ಸಸಿನ್ಮೆ' ನೋ. 

ಸಸಿನಂಗೆಯ್‌ 'ಸಸಿನೆಗೆಯ್‌' ನೋ. 

ಸಸಿನಂಬಡು (ಕ್ರಿ). ಬಡವಾಗು (7?) : ಅಸಿದೊಡಲ ಬಾಲೆ! ನೀಂ ಪಸಿದು 
ಸಸಿನಂಬಡದಂತಾರಯ್ಚರಾರ್‌ ! (ರಾಮಾಶ್ವ. ೬೭-೨೧). ([ಸಸಿನ್ಶ *- ಪಡು] 

ಸಸಿನಗೆಯ್‌ "ಸಸಿನೆಗೆಯ್‌' ನೋ. 

ಸಸಿನಿಡು (ಕ್ರಿ). ೧. ಸರಿಯಾಗಿಡು ; ಸರಿಯಾಗಿರಿಸು : ಕಡುಪಿಂ ತೀಕ್ಷೊ್ಣಮಪ್ಪ 
ತನ್ನ ಕುಡುಗೋಲಂ ಕೊಂಡು ಕಂಠಾಗ್ರಮಂ ಪೊಡೆಯಲ್‌ ಜೋಲ್ವರಿವಾಳತಾಂಡ 
ಶಿರಮಂ ಕೈಯಾಂತು ಕಾರುಣ್ಮದಿಂ ಪಿಡಿದಾಗಳ್‌ ಸಸಿ[ಪಾಠಾಂ. ಸೆ]ನಿಟ್ಟು (ತ್ರಿಪುವ ೧೪-೨೬). 
೨. ಚೆನ್ನಾಗಿರಿಸು ; ಶೋಭಿಸುವಂತೆ ಇಡು : ಮಿಸುನಿಯ ಕೋಂಟೆ ಕೊತ್ತಳ 
ದಿವ್ಮರತ್ನ ತೆತ್ತಿಸಿದ ಹೊಂಗಳಸವೆ ತನಗೆ ಸಸಿನಿಟ್ಟ ಹಣತೆ ಜ್ಕೋತಿಶ್ಚಕ್ರದಂತೆ ರಂಜಿಸಿತು 
ರಕ್ಕಸನ ಕಣ್ಮನಕೆ (ಮೋಹತ. ೧೧-೧೯). [ಸಸಿನ್ನೆ *- ಇಡು) 


pe) 
ಬ್‌ 


ಸಸಿನಿರಿಸು 


ಎನಿರಿಸು (ಕ್ರಿ). ಸರಿಯಾಗಿರಿಸು ; ನೆಟ್ಟಗಿರಿಸು : ಬಡಗಲೊಲೆದಿರ್ದ ಶಿವಲಿಂಗಮಂ | 
ಸಿನಿರಿಸೆ ಕೊಡುವೆವೀ ಹೊನ್ನನೆಂದಲ್ಲಲ್ಲಿ ಡಂಗುರಿಸೆ (ಕೊಂಗುರ. ದೇ ೧೫೫-೯); ರೂಢಿ 
ಯನು ಸಸಿನಿರಿಸಿ ನಿಂದನು ನೋಡಿದನು ಕಾರುಣ್ಮದೃಷ್ಟಿಯಲೋಡುಕುಳಿಗಳನು 
(ನಿಭಾಗ. ೩-೮-೪೬). (ಸಸಿನ್ನೆ ಇ. ಇರಿಸು] 
ಸಸಿನಿರು (ಕ್ರಿ) ಸುಮ್ಮನಿರು; ತೆಪ್ಪಗಿರು : ಸಸಿನಿರು ಮಹಾತ್ಮರು ನಿನ್ನೊಡನೆ | 
ಉತ್ತರವ ಕೊಡುವರೆ- (ಕಮ್ಮಾಎ. ೭-೧೮); ಒಕ್ಕಮದವುಂಬ ತುಂಬಿಯನಕ್ಕಟ | 
ಸಸಿನಿರದೆ ಪಿಡಿಯೆ ಪುಷ್ಕರದೊಳಗದು ಹೊಕ್ಕು ಮೊಜೆಯಲೈ ಗನ್ನೆಗದಕ್ಕಾಡುವ 
ಕಳಭವಿಭಕದೇಂ ಸಂತಸಮೋ (ಮಲ್ಲಕಾ. ೩-೧೮೮); ಹಸಿದ ಮುನಿಪತಿ ಬರಲದೇತಕೆ 
ಸಸಿನಿರದೆ ನಾನಾ ಮಹಾವ್ರತಿಗಳ ಕೆಣಕಲೇಕೆ (ಸಾಳೃಭಾ. ೨೦-೧೩). 
[ಸಸಿನ್ನೆ * ಇರು (ಆ ಇರ್‌) 
ಸಸಿನ, ಸಸಿನ (ನಾ). ೧. ಸೊಗಸಾಗಿರುವುದು : ಮುಪ್ಪಿನ ಷಡಕ್ಟರಿಯ 
ಅನುಭಾವದಲೆಯೊಂದು ಜಂಗಮನ ತಂಬೂರಿಯಲ್ಲಿ ಸಸಿನೆ (ಭಾವಜೀ. ೮-೧೫೨). 
೨. ನೇರವಾದುದು ; ಓರೆಯಾಗಿಲ್ಲದಿರುವುದು : "ಸಸಿನೆಗೆಯ್‌' ಪರಾ. 
೩. ದೃಢತೆ ; ನಿಶ್ಚಲತೆ : ಮಿಸುಪ ಸಗುಣಾನಂದವಹಶೇಷಲಿಂಗವನು ಸಸಿನೆ 
ಯಿಂದನವರತ ಮುಖಸೆಜ್ಜೆಯೊಳ್‌ ಧರಿಸುತಿರ್ಪ ಕ್ರಮವೆಂತೆಂದೊಡೆ (ಮೈಲಾರ. ೨-೬). 
೪. ನಿಶ್ಚಲಬಾದುದು; ಸ್ತಬ್ದ್ಧವಾದುದು : (8). ಸಸಿನ : ೨. ಉರಿವ ಅನಲಂಗೆ 
ಶತಡೊಂಕು ಸಸಿನವೆಂಬುದುಂಟೆ (ಅವಚಂ. ೨೬೩-೧೨೦೨); ಕರ್ಕಂಡು ಮರಕ್ಕೆನಿತು 
ಮುಳ್ಳಿಂಬುದು ಡೊಂಕನೋ ಸಸಿನಮೋ ಎಂಬಂದಮೆಂದು ನಂದಶ್ರೀಯವಜಭಿಪ್ರಾಯ 
ಮಂ ತಮ್ಮ ತಂದೆಗೆ ತಿಳಿಯ ಪೇಟೆ (ಪುಣ್ಮಾಸ್ರ ೩-೧೪ ವ). ೫. ಎದುರು ; ಅಭಿಮುಖ; 
ನೇರ: ನಮ್ಮೂರ ಮುಂದಣ ವಿಪುಲಗಿರಿಯ ಶಿಖರದ ಸಸಿನಕಾ ಮಹಾವೀರಜಿನವರನ 
ರಂಜಿಪ ಸಮವಸರಣಂ . . . ಬರಲು (ಸಮ್ಮಕೌ. ೧-೧೩); ಭರದಿಂದ ಬಡಗಣ ದಿಗಧೀಶನಾ 
ನೃಪವರನು ನಡೆವ ಸಸಿನದೊಳು ಮರುತಮಾರ್ಗದೊಳೊಂದು ಸಮವಸರಣವನು 
ಕರಮೆಸೆವಂದದಿ ರಚಿಸಿ (ನೇಮಿಸಂ. ೨-೧೯). ೬. ಸರಿಯಾದುದು ; ನೇರ್ಪಾದುದು: 
ಪೊಡವಿಗತಿಶಯವೀ ಮುನಿಸು ನಿಮ್ಮಡಿಗಳಿಂದವೆ ಸಸಿನವಾದಪುದೊಡೆಯ ಬಿಜಯಂ 
ಗೆಯ್ದು ಪೊರೆ (ಬಸಪು. ೪೭-೪೫); ದಕ್ಷನಸುವನು ಕರುಣಿಸಮರರುಪಕ್ಷಯದ ತನು 
ಸಸಿನವಾಗಲಿ (ನಿಭಾಗ. ೪-೩-೫೩). ೭. ಸುಮ್ಮಗಿರುವುದು ; ತೆಪ್ಪಗಿರುವುದು: 
""ಸಸಿನಂ ಸೈತೆಂದು'' (ಕರ್ಣಾನಿ. ೨೩). ೮. ಯುಕ್ತವಾದುದು ; ಉಚಿತವಾದುದು: 
ಹಾವಿನ ಡೊಂಕು ಹುತ್ತಕ್ಕೆ ಸಸಿನ ನದಿಯ ಡೊಂಕು ಸಮುದ್ರಕ್ಕೆ ಸಸಿನ ನಮ್ಮ ಕೂಡಲ 
ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸಿನ (ಬಸವ. ೧೪೪); ಕುಸುಮಫಲತಾಂಬೂಲ . . . 
ಅನಿತುವನೊಬ್ಬನೇ ಭೋಗಿಸುವಡವನೀಪಾಲರಿಗೆ ತಾ ಸಸಿನವೆನಿಸದು (ಕುವ್ಮಾಉ. ೩-೫೪). 
೯. ಸರಿಯಾದ ನಡತೆ ; ಯಜುತನ : ಸಸಿನಮಾದುದು - ಯಜು, ಅಜಿಹ್ಮ, 
ಪ್ರಗುಣ (ನಾಚರಾ. 8). ೧೦. ಶೋಭೆ ; ರಂಜನೆ : ಬಸವ ಮೊದಲಾಗೆಲ್ಲರೆದ್ದೊಂದಿಸುವ 
ಸಮಯದೊಳರಸುಪೀಠದಿ ಸಸಿನವಾದಿನನಾದಿಗಿರಿ' ಏರಿದನೊ ಎಂಬಂತೆ ಮಸಗಲು | 
(ಬಿಜ್ಜಪು. 6೦-೨೦). ೧೧. ಕ್ಷೇಮ ; ಸೌಖ್ಯ : ವಿಷಯದ ಬೇರನ್ನು ಬಿಸಿಮಾಡಿ ಕುಡಿದಾತ 
ಪಶುಪತಿಯಕ್ಕು ಸಸಿನಕ್ಕು (ಸರ್ವಜ್ಞ. ೩೦೯). ೧೨. ನಿಜ ; ದಿಟ ; ಸತ್ಮ : ಮುಸುಕಿದಾ 
ಕರ್ಮದ ಫಲಮೊ ಬಂಧಿಸಿಕೊಳುವನೋ ತಾನೆ ಕರ್ತನು ಸಸಿನವಿದಕಿಂತಾಗಿ ದಂಡಿಪ 
ಕರ್ತನುಂಟೊರ್ಬ (ಬಸಪು ೫೪-೧೫); ಸಸಿನ ಕೇಳೈ ವೀರಭೋಜ್ಮಾ ವಸುಧೆಯೆಂಬುದು | 
(ಸಾಳ್ವೆಭಾ. ೪೨-೨೫). ೧೩. ಸಿದ್ಧತೆ ; ಸಜ್ಜು : ಬಲಿದು ಸಸಿನವ ಮಾಡಿ ಖಾಶಿಯ 
ತಳೆದು ಕೂರಂಬಿನಲಿ ಹೂಳಿದನಳವಿಯಲಿ ರಿಪುಗಜವನಾ ಭಗದತ್ತನವಯವವ 
(ತುವ್ಮಾದ್ರೋ. ೩-೫೧). ೧೪. ಸುಲಭ ; ಸಲೀಸು : ಎನ್ನಂತಿರುತ್ತಮಮಪ್ಪಾ 
ಮನುಜಂಗೆ ಮುಕ್ತಿ ಸಸಿನಂ ತಾನಕ್ಕುಂ (ಬಾಧಪು. ೧-೬೮). ೧೫. ಲಘು ; ಹಗುರ: | 
ಹಸಿಯದಿರೆ ಕಡುಗಾಯ್ದ ಬಿಸಿನೀರ ಕುಡಿಯುವದು . . . ಸಸಿನವಾಗಿಹುದು | 
(ಸರ್ವಜ್ಞ. ೨೦೧೦). ೧೬. ಒಂದು ಬಗೆಯ ಸಸ್ಮ ; ಭದ್ರಮುಸ್ತೆ : "ಸಸಿನ - | 
ಮುಸ್ತೆ'' (ಒಷಧಿ. ೧೭೪). 
ಸಸಿನ, ಸಸಿನಂ (ಅ). ೧. ನೇರವಾಗಿ ; ಸೀದಾ ; ನೆಟ್ಟಗೆ : ಸಸಿನೆ ತನ್ನಾಶ್ರಮಕೆ 
ಕೊಂಬೊಯ್ದಸಮಲಿಂಗಾವಸರಮಂ ಮಾಡಿಸಿ ನಯದಿ ತನ್ನ ಪ್ರಸಾದವನಿಕ್ಕಿ 


೮೪೩೦ 


5 


25 


ಇ 


40 


4s 


ಸಸಿನೆವರಿ 


(ಬಸಪು. ೨೦-೬); ಇದಿರಾಗುವರು ಬೆನ್ನು ಬೆನ್ನುಗಾಣಿಸಿ ತೇಲ್ವರದ ಬಿಟ್ಟು ಸಸಿನೆ 
ಹರಿವರು (ಭರಚ. ೧೨-೮೮). "ಸಸಿನೆವರಿ' ಪರಾ. ೨. ಚೆನ್ನಾಗಿ ; ಸೊಗಸಾಗಿ : 
ಇಂದು ಗುಹೇಶ್ವರನ ಸಮವರ್ತಿ ಬಸವಣ್ಣ ನಿಂದಿರಿಸಿ ಸಸಿನೆ ಮಾತನಾಡಿಸಿದನು 
(ಅವಚಂ. ೩೦೨-೧೯೧೯); ಬಿದ್ದ ಪೆರ್ಮೊಲೆಗಳಿಗೆ ಅವಕೆಯಂ ಸಸಿನೆ ಬಿಗಿದೆವೆಯುದಿರ್ದ 
ಕಣ್ಣ ಕಾಡಿಗಯಚ್ಚಿ . . . ಮುದುಪಾಲೌರ್ದಳೊಂದೆಸೆಯೊಳು (ಹಚ. ೪-೨೭). 
೩. ಸರಿಯಾಗಿ ; ತಕ್ಕುದಾಗಿ : ಕಾವ್ಕದೊಳು ತಪ್ಪುಳ್ಳಡಿದವೊಳಗೆ ಪರರು 
ಕೈಯಿಕ್ಕದಂತೆ ಸಸಿನೆ ಮಾಡುವುದು (ಹಚಕಾ. ೧-೨೦); ಎಸೆವ ಮುತ್ತಿನ ಹಾರಗಳನೊಂ 
ದಿಸುತ ಪದಕವನೊಅಗದಂದದಿ ಸಸಿನೆ ಮಾಡುತ (ಜೀವಂಚ. ೮-೫೧); ಕಳೆದುಡುಗೆ 
`- ಗಳನೋಸರಿಸಿ ಸಸಿನೆ ಮಾಡುತ್ತೈದಿ ಬರಲ್‌ (ಕಾಶಿರಾ. ೧೦-೪). ೪. ದೃಢವಾಗಿ; 
ನಿಶ್ಚಲವಾಗಿ : ಪಸರಿಸಿದಾಜ್ಞೆಯೆಂಬ ಮೊಲೆವಾಲೆಆೆದುತ್ತಮಧರ್ಮಮಾರ್ಗದೊಳ್‌ 
ಸಸಿನಡಿಯಿಕ್ಕುವಂತೆಸಗಿ ತೋಳ್ಗಳ ತೊಟ್ಟಿಲೊಳಿಟ್ಟು ಮೇದಿನೀಶಿಶುವಂ , . . ಕೂರ್ತು 
ಪಾಲಿಸಲ್‌ (ನಳಚಂ. ೩೪); ಕಡುಪಿನುರಿ ನದಿಯಡ್ಡ ಬಿದ್ದಡೆ: ಅಡಗಿಸುತ್ತಂ ಸಸಿನೆ 
ಪಥದೊಳು ನಡೆವ ಭಾಷೆ (ಬಸಪು. ೩೨-೪); ಅಸಮಪಂಚಾಕ್ಷರಿಯ ಉಸಿರ ಕೊನೆಯಲ್ಲಿರಿಸಿ 
ಸಸಿನೆ ಕುಳ್ಳಿರ್ದು ಜಪಿಸದಾ ಶಿವಯೋಗಿ ಕಿಸವಾಯಿಯಕ್ಕು (ಸರ್ವಜ್ಞ. ೫೬೬). 
೫. ಸುಮ್ಮನೆ ; ತೆಪ್ಪಗೆ ; ಮೌನವಾಗಿ : ಸಸಿನೆ ಬಟ್ಟೆಯ ಹೋಗಿ ವಸ್ತ್ರದ ಗಸಣಿ 
ನಿಮಗೇಕೆ (ಸಾಳ್ವಭಾ. ೨೨-೬೧); ಸೋದರರು ಸಸಿನೆನ್ನ ಮಾತ ಕೇಳ್ವರೆ (ಭರಚ. ೪೫-೧೧೬); 
ಸಸಿನೆ ಕುಳ್ಳಿರು ಸಖಿಯೆ (ಸುದಾಮ. ೯೬-೨೮). ೬. ದಿಟವಾಗಿ ; ನಿಜವಾಗಿ: 
ಸಸಿನೆ ಸಗ್ಗದ ಸೌಧಮುಕ್ತಾಕಲಶಮಿದುವೊ . . . ಎನಲ್ಮೆರೆದುದೈಂದವಬಿಂಬವು 
(ವೆಂಕಾರಾ. ೫-೬-೧೪). ಹಿ. ಸಂಪೂರ್ಣವಾಗಿ : ಪಶುತನಂ ಪತಿತನಂ ಮಾಯಾ 
ವಿಮೋಹಿತಂ ಸಸಿನೆಯದು ಪ್ರಳಯಮಾಗಲ್ಕೆ ಪಶುವುಂ ಪತಿಯುಮೊಸೆದು ನೋಡಲ್ಕಿಲ್ಲ 
ವಾಗಲಿದುಮೈೆಕ್ಕಸ್ಮಲಂ (ಮಹಾವಿ. ೧೦-೯೧). ಸಸಿನ : ೧. ಮುಸುಕಿನೊಳಗಿರ್ದ ಪಾವಂ 
ಸಸಿನಂ ಮತ್ರಿತನ ಮೇಲೆ ಬಿಸುಡಲ್‌ ... ಕಾಳೋರಗಂ ಕರ್ಚಲ್‌ (ದಶಕು. ೯-೯೮). 
(ಆ ಸಸಿನೆ,.! ತೆಲು. ಸಸಿಗಾ) 


ಸಸಿನೆಕೂಟ (ನಾ). [ಕಾಮಶಾ] ಒಂದು ಬಗೆಯ ರತಿಬಂಧ : ಸಸಿನೆಕೂಟಮೆಂದು 


ಮರ್ಕಟಕರಣಂ (ಕಾಮಶಾ. ೨೩೬). [ಸಸಿನೆ, 4 ಕೂಟ) 


ಸಸಿನೆಗೆಯ್‌, ಸಸಿನಂಗೆಯ್‌, ಸಸಿನಗೆಯ್‌, ಸಸಿನೆಗೈ (ಕ್ರಿ). ೧. ನೇರ 


ಗೊಳ್ಳುವಂತೆ ಮಾಡಿಸು ; ನೇರಗೊಳಿಸು : ಭಕ್ತರೆ ಸಮರ್ಥರವರ್ಗಳ 
ಕೈಗಳಿಂದಮಾ ವರಶಿವಲಿಂಗಮಂ. ಸಸಿನೆಗೆಯ್ಕುವೆನೆಂದೆನುತಿರ್ದನಾ ನೃಪಂ 
(ತ್ರಿಪುಎ. ೨೦-೧೩); ತಾಂಡವಮೂರ್ತಿಯ ತನುವಂ ಸಸಿನೆ(ಪಾಕಾಂ. ನೆ]ಗೆಯ್ದವಂ 
ಗೊಲವಿತ್ತಂ (ವೃಷಎ. ೧೦-೩೨). ೨. ಸರಿಪಡಿಸು ; ಓರಣಗೊಳಿಸು ; ಸರಿಮಾಡು : 
ಕುರುಳಂ ನುಣ್ಣಿಪ ವೇಣಿಯಂ ಸಸಿನೆಗೆಯ್ದ . . . ಉಜ್ಜುಗದೊಳಾಂ ಮೆಯ್ಸೋಂಕಿ 
ತತ್ಕಾಮಿನೀಕರುಣಾಲೋಕನಸಿದ್ಧಿಯಂ ಪಡೆದು (ದಶಕು. ೮-೨೬೨); ಬಟಿಲೈಯಂ ತಳೆದ 
ಹಂಸೆಯ ಹೆಚ್ಚಿದ ಹೊನ್ನ ಪಕ್ಕವಂ ಮಿಸುಪ ಕರಾಗ್ರದಿಂ ಸಸಿನೆಗೆಯ್ದು (ನಳಚಂ. ೧೦೧). 
೩. ಉಜ್ಜೃಲಗೊಳಿಸು ; ಹೆಚ್ಚು ಪ್ರಕಟಗೊಳ್ಳುವಂತೆ ಮಾಡು : ಅವಯವ 
ಶೋಭೆಯಂ ಸಸಿನೆಗೆಯ್ಯ್ಛ . . . ಬಲ್ಬಗೆ ಸೂಳೆಯರಬ್ರೆಗೊಪ್ಪುಗುಂ (ದಶಕು. ೮-೧೬). 
ಸಸಿನಂಗೆಯ್‌ : ೨. ಮಿಸುನಿಯ ಕಡಗದ ಕೀಲಂ ಸಸಿನೆಂಗೆಯ್ದಂತೆ . . . ಹಸ್ತಮಂ 
ಪಿಡಿದು ಸಮಾಪಕ್ಕೊಲ್ಹು ಕರೆದನಬಲೆಯನರಸಂ (ದಶಕು. ೧-೬೩); ಹಸ್ತಾಗ್ರದಿಂ 
ಮೇಲುದಂ ಸಸಿನಂಗೆಯ್ಕುತಂ ಸತಿಯೆಯ್ತಂದಳ್‌ (ನಳಚಂ. ೩೨೬). ಸಸಿನಗೆಯ್‌ : 
ಪಿ. ಮದ್ವ್ವಾಕುಳಚಿತ್ತಮಂ ಸಸಿನೆಗೆಯ್ಕೆ ಗುಣಪ್ರಕರಕ್ಕೆ ತಕ್ಕುದೇ (ನಳಚಂ. ೨೦೨). 
ಸಸಿನೆಗೈೆ : ೨. ಜಗುಳ್ಹ ಕಚಾಗ್ರಮಂ ಸಸಿನೆಗೈದು . . . ಚಿತಾಗ್ನಿಯಂ ಪುಗುವಳಂ- 
ಮಿಗೆ ಕಂಡೆಂ (ದಶಕು. ೪-೫೧). (ಸಸಿನ 1 ಕೆಯ್‌] 

ಸಸಿನೆಗೈ "ಸಸಿನೆಗೆಯ್‌' ನೋ. 

ಸಸಿನೆವರಿ (ಕ್ರಿ). ನೇರವಾಗಿ ಹೋಗು ; ಎದುರಿಗೆ ಚಲಿಸು : ತಾನುಂ ಹಿಡಿಂಬೆಯುಂ 
- « « ಸಸಿನೆ(ಪಾಠಾಂ. ಪಸಿಗೆ!ವರಿದುಂ ಬವಳಿವರಿದುಂ ಬಾನಂಗುಟ್‌ಗೆವರಿದುಂ ಸೂಟ್ಟ , 
ರಿದುಮಾಡುವಾಗಳುಭಯಬಲಂಗಳ್‌ ಬೆಕ್ಕಸಂಬಟ್ಟು ನೋಡಿ (ಪಂಪಭಾ. ೧೨-೧೫೮ ವ). 

(ಸಸಿನ್ನೆ 4 ಪರಿ) 


ಸಸಿನೆಳಲು ೮೪೩೧ ಸಸ್ಫುಟತೆ 


ಸಸಿನೆಳಲು (ನಾ). ಚಂದ್ರನ ಛಾಯೆ ; ಬೆಳುದಿಂಗಳು : ಬಿಸಿಲ ಛಡಾಳದಿ | | ಸಸಿವೆಆೆ (ನಾ). ಚಂದ್ರಬಿಂಬ ; ಚಂದ್ರಮಂಡಲ : ಸಸಿವೆಚೆ [ಪಾಠಾಂ. ಶಣಿಟ್‌, 
ಬೆಂದರ್ಗೆ ಮಡುನೀರು ಸಸಿನೆಳಲಿದಿರ್ವಂದಂತೆ ಅಸಿಯಳ ಮದನನುತಾಪಕೆ ಬಂದು ಸಸಿಗೆರೆ] ಬಂದು ಬೆಳ್ಮುಗಿಲೊಳಪೊಗುವಂತೆ ಬಿಸಜವದನೆ ಬಿಂಕದೊಳು ಒಸೆದೆಯ್ದಂದೊ 
ಸಂಧಿಸಿತೀಶ್ವರಿಯ ನಿರೂಪ (ಮೋಹತ. ೨೭-೧೭). [ಸಸ್ಥಿ + ನೆಳಲು (< ನೆಟಲ್‌,)) | ಪೊಕ್ಕಳು ಮಿಸುನಿಯ ಕುಸುರಿವೆಸದ ಸೆಜ್ಜೆವನೆಯ (ಕುರಾಸಾಂ. ೮-೪). 
ಸಸಿಬಟ್ಟು "ಸಸಿವಟ್ಟು' ನೋ. [ಸಸ್ಮಿ + ಪೆಚೆ 
ಸಹಮಣಿ "ಸಸಿವಣಿ' ನೋಟ ಹಿ (ನಾ). ತರಯಲ್ಲಿ ಚಂದ್ರನನ್ನು ಧರಿಸಿದವನು; ಶಶಿಚೂಡ; 
| 


ಸಸಿಮತಿ (ನಾ). ಒಬ್ಬಾಕೆಯ ಹೆಸರು : ಸಸಿಮತಿಶ್ರೀಗನ್ನಿಯರ್‌ . . . ಸ್ಫರ್ಗಾಲಯ | ಶಿವ : ಪತಿಯುದ ಸಸಿಸೂಡಿಯೆಂತು ಪಶುವಪ್ಪನಾಶ್ಚರ್ಯಂ (ಪಾಜೆಂಪು *-೫೦). 
ಕ್ಲೇಜೌ್‌ಬಾರ್‌ (ಎಕ. 1, ೬೭ ೨; ಸು. 1). [ಇ 1೦. ಶಶಿಮತಿ) | ಸಹ್ತಿ 1 ಸೂಡು 3. -ಣ್ತಃ 

ಸಸಿಮೊಗ (ನಾ). ಚಂದ್ರನಂತಿರುವ ಮುಖ ; ಚಂದ್ರವದನ : ಸಸಿಮೊಗದೊಳ್‌ | | ಸಸಿಸೇಖರ (ನಾ). ವ ಸಸಿಸೂಡಿ: ಕುಜುವಂದವಂಶದೂಳ್‌ ಜನಿಯುಸಿದಂ 
ನಕ್ಷತ್ರಂ ಮಿಸುಪುದು ಮರ್ಯಾದೆಯೆಂದು ಸಕಲಜನಂ ಭಾವಿಸುತಿರೆ ನುಣ್ಟೆಳಗಿಂ ಪಯೋನಿಧಿಯೊಳುಜ್ಟಳ ರತ್ನವಿನಂಗೆ ತೇಜವಾರ್ಪಿನ ಸಸಿಸೇಖರನಿಟಿಳಾಂಬಕದಂತೆನೆ 


ರಂಜಿಸುಗುಂ ನಾಸಾಗ್ರದಲ್ಲಿ ಮೂಕುತಿಯವಳಾ (ದಶಕು. ೬-೬೧); ಹುಣ್ಣಿಮೆಯ ಹ 1. ಪೊಗಳದಿರ್ಪೃವರಾರು ಕುಮಾರಮೇರುವಂ (ಎಕ. ೪1! (8॥ು. ನಾಗಮಂ. ೮೧-೪೫; 1224). 
'ಸಸಿಮೊಗದೊಳುದಿಸೆ ಬೆಮರ್ವನಿ (ಚಿಬಪು. ೧೯-೨೬); ಸಸಿಮೊಗದ ಕಿಸುವಾಯ | | [ ಸಂ. ಶಶಿಶೇಖರ] 


ಪುಸಿನಡುವಿನರಸಿ (ರಾಮಾಶ್ವ. ೮೭-೨೩). [ಸಸ್ಮಿ *- ಮೊಗ) ಸಸುನ (ನಾ). ರತ್ನದ ಒಂದು ಬಗೆಯ ದೋಷ (7) : ಅಕ್ಕರಿಂ ಧರಿಸಿದವರಿಗೆ 
ಸಸಿಯೊಡಲ್‌ (ನಾ). ಚಂದ್ರಬಿಂಬ ; ಚಂದ್ರಮಂಡಲ. | ಫಲವಂ ಪೇಳುವೆಂ ಕರ್ಕರಕೆ ಭಿನ್ನವೆಂದೊಡದು ಹುಟ್ಟಿಹುದೆಂದು ಅಕ್ಕಜದ ಮೊರಬು 
ಸಸಿಯೊಡಲಡಗು = (ಚಂದ್ರನಲ್ಲಿರುವುದೆಂದು ಭಾವಿಸಲಾದ) ಸುಧೆ; ಲುಳಿಯಾಣ ಸಸುನಗಳೆಂದು ಪುಟದೋಷಮೆಂದಿರ್ಪುದು' (ರಶ್ನಶಾ. ೯-೫). (1 
ಅಮೃತ : ಸಸಿಯೊಡಲಡಗ ಭಕ್ಷಿಪರಿಂಗೆ ಲೇಸ ಸೂಚಿಸೆ ಬೃಹಸ್ಪತಿ (ಮೋಹತ. ೬-೩). |15| ಸಸೇಮಿರ "ಸಸೇಮಾರ' ನೋ. 


(ಸಸಿ + ಒಡಲ್‌। ಕ ಸಸೇಮಿರಾ "ಸಸೇಮಾರ' ನೋ. 
ಸಸಿಲ್‌ "ಸಿಸಿಲ್‌' ನೋ. | |ಸಸೇಮಾರ , ಸಸೇಮಿರ, ಸಸೇಮಿರಾ (ನಾ). ಹುಚ್ಚುತನ, ದಡ್ಡತನ, 
ಸಸಿವಚ್ಚ (ನಾ). ಚಂದ್ರನನ್ನು ಆಭರಣವಾಗಿ ಧರಿಸಿದವನು ; ಶಿವ : ನಾಡೆ ಮೊಂಡುತನ ಮುಂತಾದುವನ್ನು ಮತ್ತು ಅವುಗಳನ್ನು ಹೊಂದಿರುವ 
ರಂಜಿಸಿದಂ . . . ಸಸಿವಚ್ಚಂ ಕರುಣಾಕರಂ ನಿರುಪಮಂ ಸರ್ವಾಂತಕಂ ಶಂಕರಂ ವ್ಯಕ್ತಿಯನ್ನು ಸೂಚಿಸುವ ಒಂದು ಪದ : ಜಗತ್ತನ್ನೇ ನಿರ್ಲಕ್ಷಿಸಿ ಸಸೇಮಾರನಂತೆ 


(ಉದ್ಭಟ್ಲ ೧೨-೧೪೧); ಸಸಿವಚ್ಚಂ ಸಮ್ಮಂಗೊಟ್ಟ ಮಹಾದೇವೆಮ್ಮಂ ಪೊರೆಗೆ |20| ವರ್ತಿಸು (ಕಾಮಿಕಾಂ. ೧೩). ಸಸೇಮಿರ : ನಾ ಕಾಣೆ, ನಾನರಿಯೆ ಎಂಬ ಸಸೇಮಿರವನ್ನು 

(ಉದ್ಭದೇ. ೧-೨). (ಸಸ್ಮಿ 4 ಪಚ್ಚ | | ನುಡಿಯುತ್ತಲೇ ಬಂದರು (ಮುಮರಾ. ೧೭೧). ಸಸೇಮಿರಾ : ನರಸಿಂಹಯ್ಮನವರು 
ಸಸಿವಟ್ಟು , ಸಸಿಬಟ್ಟು (ನಾ). ಚಂದ್ರಬಿಂಬ ; ಶಶಿಮಂಡಲ : ಸಸಿವಟ್ಟಂ | | ಸಸೇಮಿರಾ. ಅವರು ಮತ್ತಷ್ಟು ರೇಗಿ . . . ಎಂದರು (ತುರಾಯಿ. ೨೧). 

ಕೋಟಿಯಂ ಕೀಟ್ಪಿಡಿಸುವಮಳಿನಾಂಗಪ್ರಭಾಸಂಚಯಂ ಚುಂಬಿಸೆ ಸರ್ವಾಶಾಂತಮಂ : [ಇ-- ಮರಾ. ಸಸೇಮಿರಾ.! ತೆಲು. ಸಸೇಮಿರಾ। 

. ತೋಟ್‌ದಂ ವಿಶ್ವರೂಪಂ (ಉದ್ದಟ. ೧೧-೧೨೮). ಸಸಿಬಟ್ಟು : ಸಸಿಬಟ್ಟುಗಾಗಜ | | ಸಸ್ತನಿ (ನಾ). ಸ್ತನವುಳ್ಳ ಪ್ರಾಣಿ : ಅಳಿಲು : ಸಾಮಾನ್ಯವಾಗಿ ಗಿಡಮರಗಳಲ್ಲಿ 
ದೊಳತನು ಕತ್ತುರಿಮಸಿಯೊಳೊಸೆದು ಬರೆದಿರ್ದ ಮೋಹಾಗಮೋಂಕಾರಮೋ . 25| ವಾಸಿಸುವ ಸಸ್ತನಿ (ಕಎಕೋ. 1, ೬೩೪). (10 "ಸ್ತನಿ' ಎಂಬುದು ಸಂಸ್ಕೃತದಲ್ಲಿ ಸರಿಯಾದ 
,ಎನಲ್‌ ಪೊಸತಾಯ್ತು ವಿಧುಬಿಂಬಮಧ್ಯದಂಕಂ ಪಳಿಕುವಸೆಯಿರ್ದ ಕಾಳಿಯಂತೆ | ರೂಪ. ಆದರೆ ಅದಕ್ಕೆ "ಸ' ಸೇರಿದ ಈ ತಪ್ಪುರೂಪ ಬಳಕೆಯಲ್ಲಿ ಬಂದಿದೆ) 
(ಚೆಬಪು ೯-೨೫). [ಸಸ್ಮಿ 3- ಬಟ್ಟು! ಸಸ್ತಾ, ಸಸ್ತು (ನಾ). ಅಗ್ಗ ; ಕಡಿಮೆದರ : ನೀಟಾಗಿರಬೇಕು . . . ಸಸ್ತಾ 

ಸಸಿವಣಿ , ಸಸಿಮಣಿ (ನಾ). = ಸಸಿಗಲ್‌ : ಮತ್ತಮೆಂತಪ್ಪ ದುರ್ದಾಂತರಾದೊಡಂ ದಲ್ಲಿರಬೇಕು (ರುದ್ರಿಮ. ೮೩): ಸಸ್ತು : ಇದಲ್ಲದ ನಿನಗ ಮಾಲು ಸಸ್ತು ಸಿಗಬೇಕು 
ದುರುಳರಾದೊಡಮವರ ಕಲ್ಲೆರ್ದೆಗಳುಂ ಸಸಿಯಂ ಕಂಡ ಸಸಿವಣಿಯಂತೆ ತಣ್ಣೇಲ್‌ | (ರಕ್ತಧ್ಯ. ೨೨೦). (4 ಹಿಂ. ಸಸ್ತಾ, ಸಸ್ತೀ; ಮರಾ. ಸಸ್ತ, ಸಸ್ತಾ) 

ಕಜಂಗುಗುಂ (ಚಿಕವಂ. ೭೮-೧೯). ಸಹಿಮಣಿ : ""ಸಸಿಮಣಿಯೊಸರ್ಗಲ್‌'' (ಚತುನಿ. ೧೧೪); |30| ಸಸ್ತು "ಸಸ್ತಾ' ನೋ. 

ಸಸಿಮಣಿವೇದಿಕೆಗಳ ಕಡುಸೊಂಪಿಂ ಮಾಣಿಕ್ಕದ ಸೋಪಾನಾವಳಿಯಿಂ . . . | [ಸ್ಥೆ ಹ (ಗು). ೧. ಗೆಳೆತನದಿಂದ ಕೂಡಿದ; ಮೈತ್ರಿಯಿಂದ ಕೂಡಿದ: 


ಕಣ್ಣತಿಮಂಗಳೆಮಂ ಮಾಡುತ್ತುಂ (ಉದ್ಭಟ. ೫-೧೮). (ಸಸಿ * ಮಣಿ] | ೯ ನೂರಾರು ಜನರ ಆ ಸಸ್ನೇಹಪರಿಚಯದಿಂದಲಂದಾಮೋದಗೊಂಡೆ (ಇಂಜಾಪ. ೩೬ -೫೨). 


ಎ 
| 
| 
| 
| 
I 


ಸಸಿವದನ (ನಾ). ಎ ಸಸಿಮೊಗ : ಮೊಳೆಮೊಲೆಯೊಳೆಸೆವ ಸಸಿವದನದೊಳ್ಳುಡಿ | |, (ನಾ). ೨. ಸ್ನೇಹಪೂರಿತವಾಗಿರುವಿಕೆ; ಗೆಳೆತನದಿಂದ ಕೂಡಿರುವಿಕೆ: 

ನೋಟದೊಳೆ . . . ಸಲೆ ರಾಜಿಸುವ ತನುಲತೆಯೊಳೊಪ್ಪಿರ್ದರೆಳವೆಣ್ಗಳಚ್ಚ | ಗಂಗರಾಜನು ಸಸ್ನೇಹದಿಂದ ಭರಮಹೆಗ್ಗಡೆಯ ಎರಡೂ ಕೈಗಳನ್ನು ಹಿಡಿದು. . . 
ಪೊಸಜವೃನದೊಳಾವಗಂ ವಿಟಪೀವರಾಶ್ರಯದೊಳು (ಜೈಮಿಭಾ. ೬-೨೭). 35| ಆದರದಿಂದ ವಿಚಾರಿಸಿದನು (ಸವತಿ. ೬೫). |ಸಂ.) 

[ಸಸ್ಥಿ *- ವದನ) ಸಸ್ಪೃಹ (ಗು). ಆಸೆಯಿಂದ ಕೂಡಿದ; ಬಯಕೆಯಿಂದ ತುಂಬಿದ: ಸಸ್ಪೃಹ 

ಸಸಿವದನೆ (ನಾ). ಚಂದ್ರನನ್ನು ಹೋಲುವ ಮುಖವುಳ್ಳವಳು ; ಸಾದರ ಸಾನಂದಸಲೀಲಸಸ್ಮಿತಮುಖವ್ಕಾಭಾಸಿ ನೋಡಿಂತು ಸನ್ನಿಹಿತಂ ಸೌಂದರರೂಪಮಿನ್ನು 


ಮೆರ್ದೆಯೊಳ್‌ ಮಜ್ಜೇವಿತಾಧೀಶನಾ (ಆದಿಪು. ೩-೪೨). [ಸಂ.) 
ಸಸ್ಪೃಹತೆ (ನಾ). ಬಯಕೆಯಿಂದ ಕೂಡಿರುವುದು ; ಆಸೆಯಿಂದ ತುಂಬಿ 


ಬ 


ಸಸಿವದನೆಯ ತೆಳ್ವಸಿರ್ಗಾ ಸರಸಿಜಗರ್ಭನೀಯೆ ತಮ್ಮೊಳ್ಳುಮನಿಂ ಬೇಸತ್ತು 
ಪುಯ್ಕಲಿಡುವುವು ದೇಸಿಗರಂತೇಗಳುಂ ಸುರಂಭಾದಳಗಳ್‌ (ಧರ್ಮಾಮೃ. ೩-೧೫೦); 


| 
1 
ಸಸಿವದನೆಯಂ ನೋಡದಿಂತು ಮಾಡಿದರುಂಟೆ (ಮಾನರ. ದೇ. ೧೭೦-೨). [ಇ| ರುವುದು : ನೀವು ನಿಮ್ಮತುಳಿತ ದಯಾದೃಷ್ಟಿಗಳನೆನ್ನಲ್ಲಿ ತೀವಿ ಪಸರಿಸಲೆನ್ನ 
[ಸಸಿವದನ *- - ಎ | ಸಸ್ಪೃಹತಾವಲೋಕನವಿಂತು ನಿಮ್ಮ ಸದಾವಿಲೋಕನದೊಳು ನಿಲಿಸಿ ಪೊರೆ ಮಿಕ್ಕಿನವ 
ಸಸಿವಾರ (ನಾ). ಒಂದು ಬಗೆಯ ಮರ : ಮುಳ್ತುಗ ಸಸಿವಾರೊಡವಾರ | ನೊಲ್ಲೆ (ಬಸಪು. ೧೪-೧೦೨). [ಸಂ. ಸಸ್ಪೃಹತಾ। 
- ಹುಲಗಿಲ್ಲೊರವಿ (ಹಮ್ಮಾರ. ೪-೬೮). (9) ಸಸ್ಫುಟ (ಗು). ಸ್ಪಷ್ಟತೆಯಿಂದ ಕೂಡಿದ ; ಸ್ಫುಟವಾದ : "ಸಸ್ಫುಟವೃತ್ತಿ' ಪರಾ. 
ಸಸಿವೆಳಗು (ನಾ). ಚಂದ್ರನ ಕಾಂತಿ ; ತಿಂಗಳ ಬೆಳಕು ; ಬೆಳುದಿಂಗಳು : ಸಸಿ [ಆ ಸಂ. ಸ್ಫುಟ) 
[ಪಾಠಾಂ. ಶಶಿ]ವೆಳಗೊಸೆದು ಪಸರಿಪಂತೆ ಕಾಂತಿಯೊಳೆಸೆವ ಧವಳಪುಣ್ಕಕಾಯ . . . |5| ಸಸ್ಫುಟತೆ (ನಾ). ಸ್ಪಷ್ಟವಾಗಿರುವಿಕೆ; ಸ್ಫುಟತೆಯಿಂದ ಕೂಡಿರುವಿಕೆ: ದನಿ 


ಸಲಹಿಳೆಯ (ಮೋಳಿಪು ೧-೨). [ಸಸ್ಮಿ ಇ- ಬೆಳಗ್ಗು] i | ಕುಗ್ಗಿದುದು ನಾಲಗೆಗೆ ಸವನಿಸದು ಸಸ್ಫುಟತೆ (ತಿಮ್ಮಶಾಂ. ೧-೪೫). [ಸ್ಫುಟ * - ತ್ರೈ] 


ಸಸ್ಫುಟವೃತ್ತಿ 


ಸಸ್ಫುಟವೃತ್ತಿ (ನಾ). ಸ್ಫುಟವಾದ ರೀತಿ ; ಸ್ಪಷ್ಟವಾದ ಮಾರ್ಗ : ಸಸ್ಫುಟವೃತ್ತಿ 
` ಜಿಹೈಗೆ ಜನಿಯಿಸಲಿ ಸಂತಾಪವಡಗಲಿ (ತಿಮ್ಮಶಾಂ. ೧-೪೬). [ಸಸ್ಫುಟ * ವೃತ್ತಿ] 
ಸಸ್ಮಿತ (ಗು). ೧. ಮುಗುಳುನಗೆಯಿಂದ ಕೂಡಿದ; ಮಂದಹಾಸದಿಂದ 
ಕೂಡಿದ: ಸಸ್ಪೃಹಸಾನಂದ ಸಲೀಲಸಸ್ಮಿತಮುಖವ್ಕಾಭಾಸಿ ನೋಡಿಂತು ಸನ್ನಿಹಿತಂ 
ಸೌಂದರರೂಪಮಿನ್ನುಮೆರ್ದೆಯೊಳ್‌ ಮಜ್ಜೀವಿತೇಶನಾ (ಆದಿಪ. ೩-೪೨); ಮಹಿತ 
ಮಹೋದಯಂ ಕಮಳಬಂಧುರಸಸ್ಮಿತವಕ್ವ್ರಭಾಸುರಂ (ರಾಜಶೇ. ೧-೪). ೨. ಚೆನ್ನಾಗಿ 
ಅರಳಿದ ; ವಿಕಸಿತವಾದ : ಸಸ್ಮಿತಚಂಪಕಮಳಿಯನಪಸ್ಮಾರಿಯನತುಳವಾದ,್ಮ 
ರುತಿಯಳಲಿಪುದೇಂ ವಿಸ್ಮಯಮೆ (ವೃಷವಿ. ೧-೪೮). [ಸಂ.) | 
ಸಸ್ಯ (ನಾ). ೧. ಧಾನ್ಯ ; ಕಾಳು. ೨. ಗಿಡ, ಮರ ಮುಂತಾದುವುಗಳಿಂದ | 
ಉತ್ಪತ್ತಿಯಾಗುವ ಕಾಯಿ, ಹಣ್ಣು ಇತ್ಕಾದಿ ; ಫಸಲು : ""ಸಸ್ಮಂ, 
ವೃಕ್ಷಾದೀನಾಂ ಫಲಂ, ಮರಗಳು ಮೊದಲಾದವುಗಳ ಫಲಕ್ಕೆ ಹೆಸರು. ಅಂದರೆ ಫಸಲು, 
ಹಣ್ಣು ಕಾಯಿ ಧಾನ್ಮ ಮುಂತಾದ ಫಲ'' ೩. ಗಿಡ, ಬಳ್ಳಿ 
ಮುಂತಾದುವು : ಆ ನಾಡೂರೂರ್ದಪ್ಪದದೇನೆಸೆವುವೊ ಕೌದ್ರವೀಣದ . . . 
ಮೌದ್ಗೀನದ ಬಹುಸಾರಸಸ್ಮಸಕಳಫಳಂಗಳ್‌ (ಪುಷ್ಪಪು. ೨-೧೨); ಸಸ್ಮಗಳನ್ನು | 
ಸಂಗ್ರಹಿಸುವುದಕ್ಕೂ ಅವುಗಳನ್ನು ಒಣಗಿಸಿ ಒಪ್ಪಗೊಳಿಸುವುದಕ್ಕೂ ಕ್ರಮಗಳಿವೆ [15 
(ಹಸುಹೂ. ೧೨೨). ೪. ಉತ್ತಮದರ್ಜೆ ; ಶ್ರೇಷ್ಠವರ್ಗ. ೫. ಒಂದು ಬಗೆಯ 
ಉತ್ತಮದರ್ಜೆಯ ರತ್ನ : ಪುಷ್ಕರಾಗ ಸಸ್ಕ ಕರ್ಕೇತನ ಇಂದ್ರನೀಲಂ ಮೊದಲಾಗೊಡೆಯ 
ಅನರ್ಫ,ಮಪ್ಪ ಮಾಣಿಕದಿಂ ಸಮೆದ ಪಲವುಂ ನಾನಾಪ್ರಕಾರದ- ಕಂಕಣಂಗಳುಮಂ 
ತೊಟ್ಟ ಮುಂಗೆಯ್ಕುಂ (ವಡ್ಡಾರಾ. ೧೪೮-೧೪). "ಶಸ್ಕ್ರ' ಪರಾ. (ಸಂ. 
ಸಸ್ಕಜನ್ಮ (ನಾ). ಗಿಡ, ಮರಗಳಿಂದ ಉತ್ಪತ್ತಿಯಾಗುವ ಪದಾರ್ಥ: 
ತೆಂಗಿನೆಣ್ಣೆ, ಎಳ್ಳೆಣ್ಣೆ, ನೆಲಗಡಲೆ ಎಣ್ಣೆ, ಆಲಿವ್‌ಬೀಜದ ಎಣ್ಣೆ ಇತ್ಯಾದಿಗಳು 
ಸಸ್ಮಜನ್ಮಗಳು (ಅಡುಸಾ. ೫೮). [ಸಂ-) 
ಸಸ್ಯಜಾತಿ (ನಾ). ಗಿಡ, ಮರ, ಬಳ್ಳಿಗಳ ಗುಂಪು,- ವರ್ಗ: ಇಂಥ ತುಣುಕು 
ಸಂಗತಿಗಳನ್ನು ಮೊತ್ತವಾಗಿ ತೂಕಮಾಡಿ ನೋಡಿದರೆ ಎರಡು ಬಗೆಯ ಸಸ್ಕಜಾತಿಗಳನ್ನು 
ಮನಸ್ಸಿನಲ್ಲಿಟ್ಟುಕೊಂಡಿದ್ದರೆಂದು ಹೇಳಬಹುದು (ಹಸುಹೊ. ೩೭೪); ಈ ಸಸ್ಮಜಾತಿ 
- ದಕ್ಷಿಣಭಾರತಕ್ಕೆ ಬಹುಕಾಲದಿಂದ ಪರಿಚಿತವಾಗಿದೆ (ಶಾಸಗಿ. ೧೮). [ಸಂ.1 
ಸಸ್ಕನಿಧಿ (ನಾ). ಗಿಡ, ಬಳ್ಳಿ ಇತ್ಯಾದಿಗಳಿಗೆ ಆಶ್ರಯಸ್ಥಾನವಾದುದು; 
ಸಸ್ಕಸಮೃದ್ದಿಯಿಂದ ಕೂಡಿದುದು : ಸಸ್ಮನಿಧಿ ನಿಖಿಳಧರೆಯಂ ಯಸ್ಮಾಶ್ವಾಸ್ತಸ್ಮ 
ಮೇದಿನೀಯೆಂಬುದನಬ್ಬಾಸ್ಕಂ ದಿಟಮೆನಿಸಲನಾಲಸ್ಮನನೂನಾಶ್ವನಾಳ್ತನಶ್ವಪುರೇಶಂ 
(ಪಾರ್ಶ್ವಪು. [ಸಂ.) 
ಸಸ್ಕಮಂಜರಿ (ನಾ). ಧಾನ್ಯದ ತೆನೆ 


5 


110 


(ಸಿದ್ಧಾಂತಿ. ೧೧೪). 


25 


೭-೫೦). 30 


““ನಿಮಿರ್ದ ಸಸ್ಮ್ಕಮಂಜರಿ ಕಣಿಶಂ'' | 
(ವಸ್ತುಕೋ. ೯೫-೨೦); ""ಕಣಿಶಂ, ಸಸ್ಮಮಂಜರೀ - ೨ ನೆಲ್ಲು ಮುಂತಾದ ಧಾನ್ಯದ ತೆನೆಗಳ i 
ಹೆಸರುಗಳು'' (ಸಿದ್ಧಾಂಹಿ ೨೮). (ಸಂ. ಸಸ್ಮಮಂಜರೀ। | 

ಸಸ್ಯಮೂಲಿಕೆ (ನಾ). ಔಷಧಿಗೆ ಉಪಯುಕ್ತವಾದ ಮೂಲಿಕೆ ; ಗಿಡಮೂಲಿಕೆ: | 
ಆಗ ನಮ್ಮ ವೈದೃ ಒಬ್ಬ, ಬೆಟ್ಟಗಳಿಂದ ಬಂದು ಗುಣಪಡಿಸಿದ. ಇವರಿಗೆ ಸಸ್ಮಮೂಲಿಕೆ 
ತಿಳಿಯುತ್ತೆ (ಮಲೆನಾ. ೨೧೨). [ಸಂ. ಸಸ್ಮಮೂಲಿಕಾ) 

ಸಸ್ಕರಸ (ನಾ). ಗಿಡ, ಬಳ್ಳಿಗಳಲ್ಲಿ ಉತ್ಪತ್ತಿಯಾಗುವ ದ್ರವಪದಾರ್ಥ: 
ಜೀವರಸದ ಮಧ್ಯದಲ್ಲಿ ಕುಹರವಿದೆ. ಈ ಸೂಕ್ಷ್ಮಕುಹರದಲ್ಲಿ ಸಸ್ಮರಸ ತುಂಬಿದೆ 
(ಸಸ್ಮಶಾ. ೮೬); ನಾಳ - ಎಂದರೆ ಸಸ್ಮರಸವನ್ನು ಗಿಡಮರಗಳ ಬೇರಿನಿಂದ ಎಲೆತುದಿಯ 
ವರೆಗೂ ಕೊಂಡೊಯ್ಕುವುದಕ್ಕಾಗಿಯೇ ಸೇರ್ಪಟ್ಟಿರುವ ಕಣಸಮೂಹ (ಹಸುಹೊ. ೨೧೦). 

[ಸಂ.] 

ಸಸ್ಯವಿಜ್ಞಾನ (ನಾ). ಗಿಡ, ಮರ, ಬಳ್ಳಿಗಳಿಗೆ ಸಂಬಂಧಪಟ್ಟ ವಿಷಯವನ್ನು ! 
ವೈಜ್ಞಾನಿಕವಾಗಿ ತಿಳಿಸುವ ಶಾಸ್ತ್ರ : ಬರಬರುತ್ತ ಸಸ್ಕವಿಜ್ಞಾನವೇ ನನ್ನ ಜೀವನದ | 
ಹಂಬಲವಾಯಿತು (ಸಸ್ಕಕ. ೨). (ಸಂ.] , 

ಖೆಸ್ಯವಿಜ್ಞಾನಿ (ನಾ). ಗಿಡ, ಮರ, ಬಳ್ಳಿಗಳಿಗೆ ಸಂಬಂಧಪಟ್ಟ ವಿಷಯವನ್ನು 
ವೈಜ್ಞಾನಿಕವಾಗಿ ಅಭ್ಕಾಸಮಾಡಿದವನು ; ಸಸ್ಮವಿಜ್ಞಾನದಲ್ಲಿ ತಜ್ಞ 


; 
| 
li 
35| ಸೆಸ್ನ 
| 
ಷಃ 


40 


೮೪೩೨ 


! ಸಸ್ಯಶಾಸ್ತ್ರ (ನಾ). 


ಸಹ 


ನಾದವನು : ಸಸ್ಮವಿಜ್ಞಾನಿಗಳ ಜೀವನಚರಿತ್ರೆ ಮತ್ತು ಸಂಶೋಧನಾಫಲಗಳನ್ನು 
- ವಿವರಿಸಲು ಪ್ರಯತ್ನಿಸಲಾಗಿದೆ (ಸಸ್ಮಕ. ೪, ಅರಿಕೆ). [ಸಂ. ಸಸ್ಮವಿಜ್ಞಾನಿನ್‌] 

= ಸಸ್ಯವಿಜ್ಞಾನ : ಸಸ್ಮಶಾಸ್ತ್ರದಲ್ಲಿ ಮೇಲಿಂದ ಮೇಲೆ 
ಸಂಶೋಧನೆಗಳು ನಡೆಯುತ್ತಿರುವುದರಿಂದ ಇದಕ್ಕೆ ಸಂಬಂಧಿಸಿದ ವಿಷಯಗಳು 
ಬಹುವಾಗಿ ಶೇಖರಿಸಲ್ಪಟ್ಟಿರುವುವು (ಸಸ್ಮಶಾ. ೧); ಪ್ರಕೃತಿಶಾಸ್ತ್ರ, ಸಸ್ಮಶಾಸ್ತ್ರ 
ಪ್ರಾಣಿಶಾಸ್ತ್ರ ಮುಂತಾದ ಇಂದಿನ ವಿಜ್ಞಾನದ ವಿವಿಧಭಾಗಗಳಿಗೆ . . . ಅಡಿಗಲ್ಲನ್ನು 
ಹಾಕಿದ ಕೀರ್ತಿ ರೇಗೆ ಸಲ್ಲುತ್ತದೆ (ಸಸ್ಮಕ. ೫). (ಸಂ.] 

ಸಸೃಶಾಸ್ತ್ರಜ್ಞ (ನಾ). ಎ ಸಸ್ಮವಿಜ್ಞಾನಿ : ವಾಲಿಚ್‌ ಎಂಬ ಸಸ್ಮಶಾಸ್ತ್ರಜ್ಞ ಈ ಮರಕ್ಕೆ 
ಶಾಸ್ತ್ರೀಯವಾಗಿ ನಾಮಕರಣ ಮಾಡಿದಾಗ (ಹಸುಹೊ. ೩೦); ನನಗೂ ಒಬ್ಬ ಸಸ್ಮ 
ಶಾಸ್ತ್ರಜ್ಞನ ಸಹಾಯ ಮತ್ತು ಸಹಕಾರ ಅವಶ್ಯವಾಗಿ ಬೇಕಾಗಿದೆ (ಸಸ್ಮಕ. ೩೫). [ಸಂ.] 

ಸಸ್ಕಶೂಕ (ನಾ). ಧಾನ್ಮದ ಮೇಲಿರುವ ಊಬು : ""ಶಿಂಶಾರುಃ, ಸಸ್ಮಶೂಕಂ - 
೨ ಧಾನ್ಮದ ಸುಂಕು, ಧಾನ್ಯದ ಮುಳ್ಳು , ಭತ್ತದ ಊಗು'' (ಸಿದ್ದಾಂತ. ೨೮೦). (ಸಂ.] 

ಸಸ್ಕಹೇನು (ನಾ). ಗಿಡ, ಬಳ್ಳಿ ಇತ್ಯಾದಿಗಳಲ್ಲಿ ಸೇರಿ ಅವುಗಳನ್ನು 
ನಾಶಗೊಳಿಸುವ ಒಂದು ಬಗೆಯ ಹುಳು ; ಗಿಡಹೇನು : ಚಿಕ್ಕಟ , ಹೇನು, 
ಇರುವೆ ಮತ್ತು ಸಸ್ಮಹೇನುಗಳು ತಮ್ಮ ಹಿಂದಿನ ಪೂರ್ವಜಗಳಿಗೆ ರೆಕ್ಕೆಗಳಿದ್ದು, ಅವು 
ಭೂಮಿಯೊಳಗೆ , ಪ್ರಾಣಿಗಳ ಮೇಲೆ ನಿಶ್ಚಲಜೀವನಕ್ಕೆ ಹೊಂದಿಕೊಂಡಾಗ ರೆಕ್ಕೆಗಳು 
ಕಳೆದು ಅವನತಿ ಹೊಂದಿವೆ (ಕೀಟಬೆ. ೧೮). ([ಸಸ್ಮ 3 ಹೇನು (ಆ ಪೇನ್‌)] 


| ಸಸ್ಯಾಹಾರ (ನಾ). ೧. ತರಕಾರಿ, ಸೊಪ್ಪು, ಧಾನ್ಮ ಮುಂತಾದ ಸಸ್ಕೋತ್ಪನ್ನ 


ಗಳನ್ನೊಳಗೊಂಡ ಆಹಾರ ; ಶಾಕಾಹಾರ : ಇನ್ನು ಊಟದ ವಿಷಯ. ಸಸ್ಕಾ 
ಹಾರವೊ? ಮಾಂಸಾಹಾರವೋ? (ಸಮಜೀ. ೬೧೬); ಮಾಂಸಾಹಾರ ವರ್ಜವಾದ್ದರಿಂದ 
ಸಸ್ಕಾಹಾರತಯಾರಿಕೆಯನ್ನು ಅರಿತ ನಳನನ್ನು ಹುಡುಕಬೇಕಾಯಿತು (ಹಸುಹೊ. ೨೩೩). 
೨. ಸಸ್ಮಗಳ ಬೆಳವಣಿಗೆಗೆ ಬೇಕಾಗುವ ಆಹಾರ ; ಸಾಕಾದಷ್ಟು ಸಸ್ಕಾಹಾರಗಳು 
ಭೂಮಿಯಲ್ಲಿದ್ದರೆ ಮಾತ್ರ ಸಸ್ಮಗಳು ಚೆನ್ನಾಗಿ ಬೆಳೆಯುತ್ತವೆ (ವೃ್ಯವಮ. ೨೬). [ಸಂ.) 
ಸಸ್ಯಾಹಾರಿ (ನಾ). ಶಾಕಾಹಾರವನ್ನು ಮಾತ್ರ ಸೇವಿಸುವವನು : ಜೀವನ 
ಪರ್ಯಂತ ಸಂಪೂರ್ಣವಾಗಿ ಸಸ್ಮಾಹಾರಿಯಾಗಿರಬೇಕು (ಬೋರೆದೇ. ೧೪); ಅವನು 
ಕೆಲವೆಡೆ ಮಾಂಸಾಹಾರಿಯಾಗಿದ್ದರೂ ಅವನ ಹಲ್ಲುಸಾಲು ಪ್ರಥಮತಃ ಸಸ್ಕಾಹಾರಿಯದೇ 


ಆಗಿದೆ (ಶಾಸಗಿ. ೧ ಮುನ್ನುಡಿ). [ಸಂ. ಸಸ್ಮಾಹಾರಿನ್‌) 


ಸಸ್ಕೋರ್ವಿ (ನಾ). ಸಸ್ಮಸಮೃದ್ಧಿಯನ್ನು ಪಡೆದ ನೆಲ ; ಫಲವತ್ತಾದ 
ಭೂಮಿ : ""ಸಸ್ಕೋರ್ವಿಯೊಳಂ ಕೇವಳಮಪ್ಪುರ್ವಿಯೊಳಂ ಸಲೆ ನೆಗಟ್ಲುಮುರ್ವರಾ 
ಶಬ್ದಂ ತಾಂ'' (ವಸ್ತುಕೋ. ೧೪೦-೧೩೧). [ಸಂ. ಸಸ್ಕೋರ್ವಿ। 


ಸ್ರೀ (ನಾ). ಶಾರದೆ ; ಸರಸ್ವತಿ : ಜಲಧಿಯೊಳಂಜನಗಿರಿಯಂ ಕಲಸಿ ಧರಾಪಟ 
ದೊಳಭವರೂಪವ ಸಸ್ರೀ ಸಲೆಯಿನ್ನೂ ಬರದಪಳೆನ್ನಳವೇ ನುತಿಸಲ್‌ (ಶಂಕಕಂ. ೭೭). 
[ಆ ಸಂ. ಸರಸ್ವತೀ] 
ಸಸ್ತೆ 


೧ 


"ಸಿಸಿಲ್‌' ನೋ. 
ಕ್ರ (ನಾ). ಧನವನ್ನು ಹೊಂದಿದವನು ; ಭಾಗ್ಯಶಾಲಿ : ರವಿಜಂ . . . 
ಶನಿಗೇಹದೊಳ್‌ ನಿಲೆ ಮಳಿಷ್ಠಂ ಭೋಕ್ತ ಸಸ್ಟಂ ಧನಂ (ಚಾತತಿ. ೧೭-೩೩). ಸಂ.) 

ಸಹ್ಮ pa ೧. ಸಹನೆಯಿಂದ ತಾಳಿಕೊಳ್ಳುವುದು , - ಅನುಭವಿಸುವುದು. 
೨. ಶಕ್ತಿ ಪ್ರಾಣ... ತರಸ, ಸಹಃ - ಈ ಆ ಬಲ್ಬು (ಬಲುಹು)'' 
(ಹಲಾಯು. ೧೨೦-೩೮). ೩. ಒಂದು ಮಾಸದ ಹೆಸರು; ಮಾರ್ಗಶಿರ: 
""ಕ್ರಮದೊಳೊಂದಿರೆ ಮಧುಮಾಧವಂ . . . ಸಹಃ ಸಹಸ್ಮಂಗಳ್‌ ತಪಮುಂ 
ತಪಸ್ಯಮೆಂದಿಂತು ಸಮನಿಕ್ಕುಂ ಚೈತ್ರಾದಿ ನಾಮಂಗಳ್‌'' (ವಸ್ತುಕೋ. ೧೭-೧೨). (ಸಂ. 

ಸಹ್ಮ (ಅ). ೧. ಜೊತೆಯಲ್ಲಿ ; ಸಮೇತವಾಗಿ : ಬಿಸಿಯ ಹಾಲನು ಬೆಣ್ಣೆ 
ಸಹವೀಂಟಿದನು (ಸಾಳೃಭಾ. ೨೧-೪೯). ೨. ಕೂಡ ; ಸಹಾ : ""ಸಾರ್ಧಂ, ಸಾಕಂ, ಸತ್ರಾ, 
ಸಮಂ , ಸಹ - ೫ ಕೂಡೆ'' (ಸಿದ್ಧಾಂತಿ. ೪೩೩); ಕಾಯಕ ಮಾಡುವಾಗ ಅಹಂಕಾರದ ಸುದ್ದಿ 
ಸಹ ಇರಕೂಡದು (ವಚರ. ೭೪); ನೇಕಾರರ ಮಕ್ಕಳಿಗೂ , ಅಕ್ಕಸಾಲಿಗ ಮೊದಲಾದವರ 
ಮಕ್ಕಳಿಗೂ ಅಷ್ಟು ಸಹ ಬೇಕಾಗುತ್ತಿರಲಿಲ್ಲ (ಬೆಟ್ಟಹೊ. ೩). 


ಸಹಂಪತಿ ೮೪೩೩ ಸಹಜ್ಮ 


ಸಹವಾಗಿ ಎ ಸಮೇತವಾಗಿ : ನಿಜಕಾಂತೆವೆರಸಿದ ಪೆಂಡವಾಸದ ತಂಡ ಸಹವಾಗಿ ! | ಸಹಕೃತಿ (ನಾ). ಒಟ್ಟಿಗೆ ಕೆಲಸಮಾಡುವಿಕೆ ; ಸಹಕಾರ : ಕಣ್ಣಿರದೆ ರವಿಯನ್ನು 


. ಕ್ರಿಭವನತಿಲಕವೆಂಬಾ ವಸದಿಗೇಳ್ತಂದ (ಸಾಳ್ಳಭಾ. ೪-೨೭); ನಿಂಮ ಸಖರು ರವಿಯಿರದೆ ಕಣ್ಣೇನು? ಅನ್ಕೋನ್ಯಸಹಕೃತಿಯಿನುಭಯಸಾರ್ಥಕತೆ (ಮಂಕುಕ. ೪೮೯1. 


ಸಹವಾಗಿ ಹೊರಡಿಸಿಕೊಂಡು (ಎಕ. ೪೫. ಶಿಕಾರಿ. ೧೦೭-೨೪; 1576). [ಸಂ.) [ಸಂ.] 
ಸಹಂಪತಿ (ನಾ). [ಬೌದ್ಧ] ಬ್ರಹ್ಮನ ಒಂದು ಹೆಸರು : ಬ್ರಹ್ಮಂ ಸಹಂಪತಿ | | ಸಹಗಮನ (ನಾ). ೧. ಜೊತೆಯಲ್ಲಿ ಹೋಗುವುದು ; ಸಂಗಡ ತೆರಳುವುದು. 
ಯಾಗಳಿಂತು ಗಾಥೆಯನೊರೆದ (ವೈಶಾಖಿ. ೮೪-೬೮೬). [ಆ ಸಂ. ಸಹಾಂಪತಿ] |5| ೨. ಪತಿಯ ಶವದ ಜೊತೆಯಲ್ಲಿಯೇ ಪತ್ನಿಯು ಸ್ವಇಚ್ಛೆಯಿಂದ 


ಸಹಕರಿಸು (ಕ್ರಿ). (ಒಂದು ಕಾರ್ಯ ಅಥವಾ ಉದ್ದೇಶಕ್ಕಾಗಿ ಪರಸ್ಪರ) 
ಒಂದುಗೂಡಿ ಕೆಲಸಮಾಡು ; ಒತ್ತಾಸೆನೀಡು : ಆ ಪ್ರಕರಣದಲ್ಲಿ ರಾಜೇಂದ್ರ 
ಪ್ರಸಾದರು ಕೊನೆಯವರೆಗೆ ಗಾಂಧೀಜಿಯವರನ್ನು ಅನುಸರಿಸಿ ಕಾರ್ಯಕ್ರಮವನ್ನು 
ಮುಂದುವರಿಸಿ ಸಹಕರಿಸಿದರು (ರಾಜನ. 6); ಬೇಗನೆ ಬಂದು ಹಲಸಿನ ಕಾಯಿ ಸೀಳಲು 
ಅವ್ವನಿಗೆ ಸಹಕರಿಸಬೇಕು (ಮಸಕೂ. ೧೫). [(ಸಂ. ಸಹಕರಣ) *- - ಇಸ್ಬು) 

ಸಹಕಾರ (ನಾ). ೧. ಪರಸ್ಪರ ಸಹಾಯ ; ನೆರವು ; ಒತ್ತಾಸೆ : ಗೃಹಿಣಿಯರ 
ಸಹಕಾರವಿಲ್ಲದೆ ನಾವು ಉಪಯೋಗಿಸುವ ಆಹಾರವನ್ನು ಉತ್ತಮಗೊಳಿಸುವುದು 
ಸಾಧ್ಯವಿಲ್ಲ (ಅಡುಸೌ. ೭೨): ವಿದ್ಯಾರ್ಥಿಗಳಲ್ಲಿ ಸಹಕಾರಸಂಬಂಧವಿದ್ದು ಕಲಿವಿಗೆ 
ಪೋಷಕವಾದ ಮಾನವೀಯಸನ್ನಿವೇಶ ನೆಲಸಿರಬೇಕು (ಶಿಕ್ಷದ. ೩೦೮). ೨. ಮಾವು; 
ಚೂತ : ಇದಂ ಪುಗಲಿಂ ಗಡಿಮೆಂದು ಬೇಟಕಾಜರನಿರದೂಲ್‌ ಸಾಟ್‌ ಜಡಿವಂತೆಸೆಗುಂ 
ಸಹಕಾರಕೋಮಳಾಂಕುರ ಪರಿತುಷ್ಪಪುಷ್ಪಪರಪುಷ್ಪಗಳಧೃನಿ ನಂದನಂಗಳೊಳ್‌ 
(ಪಂಪಭಾ. ೨-೧೩); ಮಂದಮಾರುತನೊಡಗೂಡಿ ಬಂದ ಸಹಕಾರಪರಾಗದೊಳಾಡಿದಂತೆ 

. ಮೋಹಿಸದೆ ಪೇಟ್‌ ಗುಣವರ್ಮನ ಸೂಕ್ತಿಸಂಚಯಂ (ಪುಪ್ಪಪು. ೧-೬೬). 
[ಸಂ.] 

ಸಹಕಾರನಂದನ (ನಾ). ಮಾವಿನ ಮರಗಳಿಂದ ತುಂಬಿರುವ ತೋಟ; 
ಮಾವಿನ ತೋಪು : ಸೋರ್ವ ಸಹಕಾರದೆ ತೀವಿದ ಬಾವಿ ಕಾಮದೇವನ ರಸಕೂಪ 
ದಂತೆ . . . ಎಸೆಯೆ ಕಣ್ಣೆಸೆಗುಂ ಸಹಕಾರನಂದನಂ (ಅಜಿಪು. ೨-೧೩). (ಸಂ.] 

ಸಹಕಾರಲತೆ (ನಾ). ಎಳೆಯ ಮಾವು ; ಚೂತಲತೆ : ಯುವತಿಯ ಮುಖಾಬ್ದಮಂ 
ಮುಸುಜುವ ಕುಂತಳಮಧುಕರಂಗಳಂ ಕರತಳಪಲ್ಲವದಿಂದೋಸರಿಸುವ ಪುಣ್ಮವನಿತೆ 
ಸಹಕಾರಲತೆಯನೇಂ ಮಜಸಿದಳೋ (ಸುಕುಮಾ. ೧೦-೧೫). (ಸಂ. ಸಹಕಾರಲತಾ] 

ಸಹಕಾರಸಂಘ (ನಾ). (ಗ್ರಾಹಕ ಮತ್ತು ಮಾರಾಟಗಾರರಿಬ್ಬರಿಗೂ 
ನೆರವಾಗುವಂತೆ) ಪರಸ್ಪರ ಸಹಾಯಕತೆಯ ದೃಷ್ಟಿಯಿಂದ ರಚಿತವಾದ 
ಸಂಘ : ಸಹಕಾರಸಂಘಗಳಿಂದ ಜನರು ಹೆಚ್ಚಿನ ಅನುಕೂಲವನ್ನು ಪಡೆಯಬಹುದು 
(ರೂಢಿ). [ಸಂ.] 

ಸಹಕಾರಿ (ಗು). ೧. ನೆರವಾಗುವ ; ಸಹಕರಿಸುವ. (ನಾ). ೨. ಒತ್ತಾಸೆ 
ನೀಡುವುದು ; ನೆರವು ನೀಡುವುದು. ೩. ನೆರವಿಗೆ ಬರುವವನು ; ಸಹಕರಿಸು 
ವವನು; ಸಹಾಯಕ :ಸಹಕಾರಿಗಳಂಭಟರಂಸುಹಿತದೆ ಧನವಾಹಕರ್ಕಳಂಕರೆಯಿಸುತಂ 


ಚಿತೆಯೇರುವುದು ; ಸತಿಹೋಗುವುದು : ನಿಜಪತಿಯ ಸಹಗಮನದಲಿ ತನುವ 
ಮಾಜಿದಬಲೆಯರುಗಳ ದೆಸೆಯಿಂದಾಜುಮಡಿ ಸ್ವರ್ಗಾದಿಭೋಗವ ಸೂಲ್‌ಗೊಂಬುದು 
ತಪ್ಪದು (ಕುವ್ಮಾಉ. ೩-೧೧೧); ತನಗೆ ಸಹಗಮನಕ್ಕೆ ನೇಮವ ದನುಜನಗ್ಗದ 
ರಾಣಿಯಳಲುತ ವನಜನಾಭನ ಬೇಡುತಿರಲು (ಕಾಶಿರಾ. ೪೨-೩೨). ೩. ಸಂಕಲ್ಪದಂತೆ 
ವೀರನು ಪ್ರಭುವಿನೊಂದಿಗೆ ಪ್ರಾಣವನ್ನು ಒಪ್ಪಿಸುವಿಕೆ, - ಆತ್ಮಾರ್ಪಣೆ 
ಮಾಡಿಕೊಳ್ಳುವಿಕೆ : ಪೊಡೆವ ವೀರವಚೆಯ ಹಿಡಿವ ಬಿರುದಿನ ಕಾಳೆಯ ಸುತ್ತಿಟ್‌ದ 
ಮುತ್ತಿನ ತಳೆಯ ತಲೆಗೆ ಮುಂದಲೆಯಾಗಿ ಲೆಂಕರ್ಕೂಡುವ ಸಿಡಿದಲೆಯ ಸಹಗಮನ 
ಸಮುತ್ಸುಕತೆಯಿಂ ಕೈವಿಡಿಸೆ (ಅನಂಪು ೧೧-೭೪ ವ). 
ಸಹಗಮನ ಮಾಡು ಇ ಪತಿಯ ಶವದ ಜೊತೆಯಲ್ಲಿ ಚಿತೆಯನ್ನೇರು; 
15| ಸತಿಹೋಗು : ಮಾದ್ರಿಯು ಅವನೊಡನೆ ಸಹಗಮನ ಮಾಡಿದಳು (ವಚಭಾ. ೧೫); 
ಪತಿಯ ಸಾವನ್ನು ಕೇಳಿ ಹಲವರು ಸ್ತ್ರೀಯರು "ಸಹಗಮನ' ಮಾಡುತ್ತಿದ್ದರು 
(ಕಶಾಅ. ೨೫೦). ([ಸಂ.) 
ಸಹಗಮಿಸು (ಕ್ರಿ). ಸತಿಹೋಗು ; ಸಹಗಮನ ಮಾಡು : ನಾನು ಸಹಗಮಿಸುವವಳು. 
ನನಗೆ ಇನ್ನು ಇಲ್ಲಿ ಏನು ಕೆಲಸ? (ಶಾಂತಲಾ. ೧೮); ಈ ಬಾಲಕನ ತಾಯಿ ಸಹಗಮಿಸಿದಳು 
20| (ಚಂದ್ರಸ. ೧೬). [ಸಹಗಮನ 4 -ಇಸ್ಕು] 
ಸಹಚರ (ಗು). ೧. ಒಡನಾಡಿಯಾದ ; ಸಂಗಾತಿಯಾದ : ಸಹಚರಬಾಳಕ 
ಜಾಳಕಮಹೀನನಾಗಿರ್ದ ಹೀನನಂ ಕಂಡು (ವರ್ಧ ೧೪-೬೯). (ನಾ). ೨. ಜೊತೆಯಲ್ಲಿ 
ಹೋಗುವುದು. ೩. ಒಡನಾಡಿ ; ಸಂಗಾತಿ. ೪. ಗಂಡ ; ಪತಿ. ೫. ಅನುಚರ ; 
ಸೇವಕ : ಸಹಚರರೆಲ್ಲರುಂ ನಿಜಪದಾಂಬುರುಹದ್ವಯಮಂ ನಿರಂತರಂ ಮಹಿಯೊಳ 
25| ಲಂಪಿನಿಂದಜಸಲೆಣ್ಣೆಸೆಗೆಯ್ದಿದೊಡೆ (ದಶಕು. ೯-೨). ([ಸಂ.) 
ಸಹಚರಿ (ನಾ). ೧. ಒಡನಾಡಿಯಾದುದು ; ಸಂಗಾತಿಯಾದುದು : ಭಾವಗೀತೆ 
ಮೊದಲು ಜನ್ಮತಳೆದಾಗ ಸಂಗೀತದ ಸಹಚರಿಯಾಗಿಯೇ ಮೂಡಿತು (ಭಾವಗೀ. ೧೮). 
೨. ಒಡನಾಡಿಯಾದ ಹೆಂಗಸು; ಗೆಳತಿ: ಅಂತಾ ಕಾಂತೆ ಪರಿಮಿತ 
ಪರಿವಾರವನಿತಾಪರೀತೆ ಸೇವಾಚತುರಸಹಚರೀಸುಭಾಷಿತಮನಾಲಿಸುತ್ತುಮಿರ್ಷಿನಂ 
30|  (ಮಲ್ಲಿಪು. ೩-೧೦೧). ೩. ಹೆಂಡತಿ ; ಪತ್ನಿ : ""ದಾರಾಃ ... ಸಹಚರೀ. . , ಗೃಹಿಣೀ , 
ಗೃಹಾಃ - ಈ ೧೩ ಹೆಂಡತಿ'' (ಹಲಾಯು. 6೧-೩೪೦). ೪. ಸೇವಕಿ ; ದಾಸಿ : ಅವನು 
ಅವಳನ್ನು ತನ್ನ ರಾಣಿಯ ಸಹಚರಿಯನ್ನಾಗಿ ಗೊತ್ತುಮಾಡಿದನು (ಬಂಕಿಮ. ೧೬೧). 


10 


ರಾ ವಾವ ವಾವ ವಾ ವಾ ವಧಂ ಯ 


ವಹಿಲದೆ ಪರಿಜನರಂ ಸಖರಹ ಲೋಕರನೆಯ್ಲೆ ಬರಿಸಿ ನುಡಿದಂ ಸಚಿವಂ (ಹಾಲಾಸ್ಕ. ೫. (ಹಳಬಬಣ್ಣದ ಹೂವುಗಳನ್ನು ಬಿಡುವ) ಒಂದು ಬಗೆಯ ಸಸ್ಕ; 
೪-೧೦-೩೫). ೪. ಸಹಾಯಕವಾದುದು; ನೆರವಾಗುವಂತಹುದು: ಈ ಜಾಲಂಧ್ರ ಮುಳ್ಳುಗೋರಂಟೆ : “ಪೀತಾ, ಸಹಚರೀ - ಈ ೨ ಹೊಂಬಣ್ಣದ ಗೋರಂಟೆ'' 
ಗಳು . . . ದೇವಾಲಯದ ಒಳಭಾಗಕ್ಕೆ ಹಿತಮಿತವಾದ ಬೆಳಕನ್ನು ನೀಡಲು ಬಹಳ |35| (ಹಲಾಯು. ೩೪-೫೨); ಸಹಚರಿ (ಮುಳ್ಳುಗೊರಟಿ), ಸಬ್ಬಸಿಗೆ, ಕಳ್ಳನ ಗಿಡ ಇವನ್ನು 
ಸಹಕಾರಿಯಾಗಿವೆ (ನೊಳಂಬ. ೧೧೦); ಅವಳ ದುರಭಿಮಾನವೇ ತನಗೆ ಸಹಕಾರಿ ಹಸಿಯದಾಗಿರುವಾಗಲೇ ಉಪಯೋಗಿಸಬೇಕು (ಸಕವೈ. ೫11, ಪ್ರಸ್ತಾವನೆ). (ಸಂ. ಸಹಚರೀ] 
ಯಾಗುವುದೆಂದು ಸಂತೋಷಪಟ್ಟ (ನಿಕಾತ. ೮೬). [ಸಂ. ಸಹಕಾರಿನ್‌) ಸಹಚಾರಿ (ನಾ). ೧. ಸಂಗಡ ಚಲಿಸುವಂಥದು; ಸಹಚರವಾದುದು: 
ಸಹಕಾರಿಕಾರಣ (ನಾ). [ತತ್ತ್ವಶಾ] ಸಹಾಯಕವಾದ ನಿಮಿತ್ತ ; ಪೂರಕವಾದ | ಸೌರವ್ಯೂಹಕ್ಕೆ ಸೇರಿ, ತನ್ನ ಸಹಚಾರಿಗಳಾದ ಬುಧ, ಶುಕ್ರ . . . ನೆಪ್ಟಾನುಗಳಂತೆ, 
ಹೇತು : ಶರೀರವೃದ್ಧಿಯೊಳ್‌ ಚೈತನ್ಮವೃದ್ಧಿಯೆಂಬುದುದಕವೃದ್ಧಿಯೊಳಂಕುರವೃದ್ಧಿ ಭೂಮಿಯೂ ಒಂದು ಗ್ರಹ (ಜ್ಮೋತಿರ್ವಿ. ೯). ೨. ಗಂಡ ; ಪತಿ. (ಸಂ. ಸಹಚಾರಿನ್‌] 
ಯಂತಂತೆ ಸಹಕಾರಿಕಾರಣಮೆಂದನೇಕಯುಕ್ತೋಕ್ತಿಗಳಿಂ ಭೂತವಾದಿಯಪ್ಪ |40| ಸಹಛದ್ಮ (ನಾ). ಕಪಟ ; ಮೋಸ ; ವಂಚನೆ : "'ಕಪಟಂ, ನಿಭಂ. . ಸಹ 
ಮಹಾಮತಿಯಂ ನಿರಾಕರಿಸಿ (ಆದಿಪು. ೨-೧೦ ವ); ಸ್ವರ್ಣಮಯಮಾದ ಕಟಕಮಕುಟಾದಿ ಛದ್ಮಮುಂ ಮಿಷಂ ಕೂಟಮುಂ ವೃಪದೇಶಮೆನೆ ವ್ಯಾಜಮಕ್ಕುಂ'' (ಮಂಗರಾ. ೧೨೮-೧೦). 

ಕಾರ್ಯಕ್ಕೆ ಸ್ವರ್ಣಮುಪಾದಾನಕಾರಣಂ ಸ್ವರ್ಣಕಾರಂ ನಿಮಿತ್ತಕಾರಣಂ ಸುತ್ತಿಗೆ (ಸಂ. ಸಹಛಧ್ಮನ್‌] 
ಆಡಿಗಲ್ಲಿರ್ಕುಳ ಬೆಂಕಿ ನೀರ್ಮೊದಲಾದುವು ಸಹಕಾರಿಕಾರಣಂ (ಚಕಬಿ. ೨೨-೧). ಸಹಜ್ಮ (ಗು). ೧. ನೈಜವಾದ ; ಸ್ವಭಾವಸಿದ್ದವಾದ : ಚೂತನೊಲ್ಲು ಪೊರೆಗುಂ 
[ಸಂ.] ಗಿಳಿಯಂ . , . ಸಹಜವಕ್ರವಚಸ್ಟಿಯನನ್ಮಪುಷ್ಪನಂ (ಮಲ್ಲಿಪು. ೬-೨೫); ಸ[ಪಾಲಾಂ. ಸಾ] 


ಸಹಕಾರಿಸಂಘ (ನಾ). ಇ ಸಹಕಾರಸಂಘ : ಸಹಕಾರಿಸಂಘಗಳು ಈಚಿನ ದಿನಗಳಲ್ಲಿ |) ಹಜ ಸಜ್ಜನಿಕೆ ತಪ್ಪಿದರೆ ಕೂಡಲಸಂಗಯ್ಯ ಮೂಗ ಹೆಲುದೋಟ ಕೊಯ್ದ 
ಹೆಚ್ಚು ಜನಪ್ರಿಯವಾಗುತ್ತಿವೆ (ರೂಢಿ). [ಸಂ.] | (ಬಸವ. ೬೭೩); ಶತ್ರುವೆಂಬವನು ವಿವರಿಸೆ ಸಹಜ ಕೃತ್ರಿಮ ಭೇದಗಳಿಂದ ದ್ವಿವಿಧಮುಂಟು 


ಸಹಜ 
1 


(ಚಂಪ್ರಸಾಂ. ೨೦-೮೨). ಪಿ. ಹುಟ್ಟಿನಿಂದ ಬಂದ; ಜೊತೆಯಲ್ಲಿ ಹುಟ್ಟಿದ 
ಸಹಜಮಣಿಭೂಷಣಂಗಳ ಬಹಳೋದೃದ್ದೀಪ್ತಿಯಿಂದೆ ಚಂದ್ರಾದಿತ್ಮಗ್ರಹತಾರಾನಕ್ಷತ್ರ 
ದಿನಷರ್ನಿಶಂ ಬೆಳಗುವಮರಗಿರಿಯವೆ ಪೋಲ್ತಂ (ಆದಿಪು. ೬-೬೮); ಸಹಜಮ!ನ] 
ವಿಭೂಷಾನೀಕದಿವ್ಕ್ಮಾಂಬರಸ್ರಕ್ಸಹತಮಭಿನವೋದೃದ್ಕೌವನಶ್ರೀವಿಳಾಸಂ (ವರ್ಧಮಾ. 
೧೦-೮). ೩. ಸರಿಯಾದ ; ಯಥಾವತ್ತಾದ. (ನಾ). ೪. ಸ್ವಾಭಾವಿಕವಾದುದು; 
ನೈಜವಾದುದು : ಸಹಜದ ಚೆಲ್ಪಿನೊಳ್‌ . . . ಮನೋಜನುಮಂ ಗೆಲೆವಂದಂ 
(ಪಂಪಭಾ. ೧-೪); ಕಪಿಗೆ ಚಪಲತೆ ಸಹಜಂ (ಗದಾಯು. ೩-೪೧); ಜ್ಞಾನದ ಗಮನದ 
ಸಹಜದ ಉದಯದಲ್ಲಿ ಏನೆಂದಲ್‌ಯೆನು (ಬಸವ. 6೫೦). ೫. ( ಸ್ವಾಭಾವಿಕವಾದ) 
ಪ್ರವೃತ್ತಿ; ಮನೋಧರ್ಮ ; ಸ್ವಭಾವ : ""ಧರ್ಮಮಾತ್ಮಸ್ವಭಾವಂ ಸಹಜಮೆನಿಸಿಕ್ಕು'' 
(ಮಂಗರಾ. ೧೩೭-೪೨); ಎನಗೆ ಸತ್ಯವೂ ಇಲ್ಲ ಅಸತೃವೂ ಇಲ್ಲ ಆವ ಸಹಜವೂ ಇಲ್ಲದ 
ಲಿಂಗೈಕ್ಕ ಕಾಣಾ (ಬಸವ. ೯೩೪); ಸಹಜಂ ಸತ್ಕವುದಾರಮನ್ವಯಗುಣಂ ಸ್ವಾಭಾವಿಕಂ 
ಸದ್ಗುಣಗ್ರಹಣಂ (ಎಇ. ೩೪, ೨೦೯-೨೦;1162). ೬. ಒಡಹುಟ್ಟಿ ದವನು ; ಸೋದರ: 
““ಸಮಾನೋದರ್ಯಃ, ಸೋದರ್ಯ:ಃ, ಸಗರ್ಭ್ಯಃ, ಸಹಜಃ - ೪ ವಂದು ತಾಯಿ ಮಕ್ಕಳ 
ಹೆಸರು, ವಡಹುಟ್ಟಿದವನು'' (ಸಿದ್ಧಾಂತಿ. ೧೬೬). ೩. ಸರಳಸ್ವಬಾವದವನು; 
ನಿಷ್ಕಪಟಿಯಾದವನು : ಸಹಜನಲ್ಲಯ್ಕಾ ಆನು ಸಮ್ಮಕ್ಕನಲ್ಲಯ್ಕಾ (ಬಸವ. ೩೮೧); 
ಸಹಜನೆಂದು ಹಿರಿಯನೆಂದು ಪರಮನೆಂದು ದೇವನೆಂದು ಕಹಳೆಕೊಂಬು ಇಡಿಸಿಕೊಂಬೆ 
(ಕವಿಸೋ. ೩೬-೧). ೮. ನಿಜ; ದಿಟ; ಸತ್ಯ: ಸಹಜವ ನುಡಿದರೆ ಸೇರುವರಿಲ್ಲ 
ಕಾಣಿರಣ್ಣ ಅಸಹಜಕ್ಕಲ್ಲದೆ ಲೋಕ ಭಜಿಸದು (ಅವಚಂ. ೨೧೩-೯೬೩); ಸಹಜವೀ ನುಡಿ 
ಕರ್ಣನಾಡಿದನಹುದು ಪಾಂಡವರೆಂಬವರು ಕಡುಸಹಸಿಗಳು (ಕುವ್ಮಾಅ. ೮-೧೧). 
೯. [ದ್ವೈತ] ಭಗವಂತನ ಹತ್ತು ಬಗೆಯ ವಿಭೂತಿರೂಪಗಳಲ್ಲಿ ಒಂದು; 
ಬ್ರಹ್ಮ ಮುಂತಾದ ದೇವತೆಗಳಲ್ಲಿ ವ್ಯಾಪಿಸಿಕೊಂಡಿರುವ ಭಗವದ್ರೂಪ: 
ನೀತ ಸಾಧಾರಣ ವಿಶೇಷ ಸಜಾತಿ ನೈಜಾಹಿತವು ಸಹಜ ವಿಜಾತಿ ಖಂಡಾಖಂಡ 
ಬಗೆಗಳನಲೌತು ಬುಧರಿಂದ (ಹಸಾರ. ೫-೧). "ನೀತವಿಭೂತಿ' ಪರಾ. ೧೦. [ವ್ಕಾಕ] 
ಸ್ವಾಭಾವಿಕವಾದ ಕ್ರಿಯಾಪದದ ಮೂಲರೂಪ ; ಸಹಜಧಾತು : ಧಾತುಗಳಲ್ಲಿ 
ಸಹಜ, ಪ್ರತ್ಮಯಾಂತ (ವೃುತ್ಪನ್ನ), ಸಂಯುಕ್ತ (ಸಮಗ್ರ) ಎಂದು ಮೂರು ವಿಧಗಳಿವೆ. 
ಉದಾ:- ಸಹಜ - ಮಾ, ತಿನ್‌, ನುಡಿ, ಬೆಳಗು ಇತ್ಯಾದಿ (ಕೈಪಿಂ. ೪೨). ೧೧. [ನಾಟ್ಕ] 
ಹುಬ್ಬಿನ ಏಳುಬಗೆಯ ವಿನ್ಯಾಸಗಳಲ್ಲಿ ಒಂದು; ಸಹಜವಾದ ಭಾವವನ್ನು 
ತೋರ್ಪಡಿಸುವಾಗ ಹುಬ್ಬನ್ನು ಸ್ವಾಭಾವಿಕರೀತಿಯಲ್ಲಿರಿಸುವುದು: ಸಹಜ 
- - . ಚತುರ - ಈ ಏಳು ಹುಬ್ಬಿನ ಬೇದಂಗಳ್‌, ಕುಟಿಲಮದೆಳ್ಳನಿತುಂ ಸಂಘಟಿಸದೆ 
ನಿಜದಿಂದಮಿರ್ದೊಡದುವೇ ಸಾಜಂ (ಲಾಸ್ಕರಂ. ೩-೪೩ ವ). ೧೨. [ಕಾವ್ಶ್ಮಮಾ। 
ನೈಸರ್ಗಿಕವಾದ ಪ್ರತಿಭೆ : ಶಾಸ್ತ್ರದ ಬಲದಿಂದಳಿಪಿಂ ಪೇಟ್ವೂಡಮದು 
ಕೋಮಳಮಕ್ಕುಮೆ ಸಹಜಮಿಲ್ಲದಾತನ ಕಬ್ಬಂ (ಧರ್ಮಾಮೃ. ೧-೪೯); ಸಹಜ, ಔಪಾಧಿಕ 
ಎಂದು ಪ್ರತಿಭೆಯನ್ನು ಎರಡು ಬಗೆಯಾಗಿ ವಿಂಗಡಿಸತಕ್ಕವರೂ ಉಂಟು (ಭಾರಮಿ. ೧೭೬). 
೧೩. [ಯೋಗ] ಸಹಜಾವಸ್ಥೆ; ಸಮಾಧಿ: ಈ ರಾಜಯೋಗಕ್ಕೆ ಉನ್ಮನಿ, 
ಮನೋನ್ಮನಿ, ಸಹಜ, ಅಮನಸ್ಕ ಮುಂತಾದ ಪರ್ಯಾಯನಾಮಗಳೆಂದೂ ಹೇಳಲಾಗಿದೆ 
(ಕರ್ನಾಸಂ. ೧೪೨). 

ಸಹಜಕೀರ್ತಿಧೃಜ ವ ಒಂದು ಬಿರುದು : ಸಹಜಕೀರ್ತ್ತಿಧೃಜ ಸಂಗ್ರಾಮವಿಜಯ 
ಧ್ವಜ (ಎಕ. 1 (8, ೧೬೬-೨೮; 1123). ಸಹಜಮಕರದಥ್ವಜ ಎ ನಿಜವಾದ ಮನ್ಮಥ 
ನಂತಿರುವವನು ; ಚೆಲುವ ; ಒಂದು ಬಿರುದು : ಸುವರ್ಣ್ಣಗರುಡಧ್ವಜಂ 
ಸಹಜಮಕರಧ್ವಜಂ ನಾಮಾದಿಸಮಸ್ತಪ್ರಸಸ್ತಿಸಹಿತಂ (ಸೌಇಇ. ೫%, ೬೨-೫; 10987); 
ಸುವರ್ಣ್ಣಗರುಡದ್ದಜಂ ಸಹಜಮಕರದ್ವಜಂ ಬಪ್ಪನ ಸಿಂಗಂ 
(ಕೊಲ್ಲಾಶಾ. ೨೩-೧೨; 3. ಸಹಜಮನೋಜ ಸಹಜಮಕರಧ್ವಜ : ಮನೋಜ 
ನುಮಂ ಗೆಲೆವಂದನಾಗಳುಂ ಸಹಜಮನೋಜನೋಜನೆಮಗೀಗೆ ವಿಚಿತ್ರರತೋತ್ಸವಂಗಳಂ 
ಕೃತ್ರಿಯಪವಿತ್ರಂ ಮತ್ತಗಜಾಂಗರಾಜಂ ಸಹಜಮನೋಜಂ 
(ಎಕ. ೪11, ಶಿಕಾರಿ. ೨೯೭-೧೫; 1080). ಸಹಜಮುರಾರಿ ಒಂದು ಬಿರುದು: 
ಅರಿಘಟಕೇಸರಿ ಸಹಜಮುರಾರಿ ಚಾಳುಕ್ಕರಾಜ್ಯಸಮುದ್ಧರಣಂ (ಕಣಆ. ೧-೧-೩; 1092). 


(ಪಂಪಭಾ. ೧-೪); 


10 


15 


25 


40 


45 


SS. 


ಸಹಜವಿಭೂಷಣ 


ಸಹೆಜವಿಳಾಸ = ನೈಸರ್ಗಿಕವಾಗಿ ಲಾವಣ್ಯವನ್ನು ಹೊಂದಿದವನು ; ಚೆಲುವ ; 
ಒಂದು ಬಿರುದು: ನಿನ್ನ ಪದಪಂಕರುಹಕ್ಕೊಡನೆಅಗಿದಮರಸಮಿತಿಯ 
ಚೆಡಂಗುವೆತ್ತಳಕಪಂಕ್ತಿ ಸಹಜವಿಳಾಸಾ (ಜಿನಾಲೆ. ೩೩-೩೩). ಸಹಜಸನಸ್ಪತಿ 
ಸಾಕ್ಷಾತ್‌ಸರಸ್ವತಿ ; ಬುದ್ದಿವಂತೆ ; ಒಂದು ಬಿರುದು : ಸಹಜಸರಸ್ವತಿ... 
ಜಕ್ಕಿಸುನ್ಹರಿಯರ್ಮಾಡಿಸಿದ ಬಸದಿ (ಎಕ. ೫ ಚಿತ್ರದು. ೭೪-೧೬; 966). ಸಹಜಾಸಹಜೀ 
ತಾನೇತಾನಾಗಿ ; ಸಲೀಸಾಗಿ ; ಸುಲಭವಾಗಿ : ಆ ರಂಗಪ್ಪನೂ ಏನು 
ಸಹಚಾಸಹಜೀ ಎಲ್ಲ ಹೇಳಲಿಲ್ಲ (ಮುರುದಾ. ೩೦೯). [ಸಂ.] 

ಸಹಜ್ಮ (ಅ). (ಉಕ) ವಿಶೇಷಕಾರಣವಿಲ್ಲದೆ ; ಸುಮ್ಮನೆ : ಅಹುದು, ನಿಜವೇ. 
ಸಹಜ ಬಂದಿದ್ದ. ಆ ರಾತ್ರಿ ಇದ್ದು ಹೋದ (ಪ್ರತಿಸ. ೧೦). [ಆ ಸಹಜ] 

ಸಹಜಕವಿ (ನಾ). ನೈಸರ್ಗಿಕವಾಗಿಯೇ ಕವಿತಾಶಕ್ತಿಯನ್ನು ಹೊಂದಿದವನು; 
ಸ್ವಭಾವದಿಂದಲೇ ಕವಿಯಾದವನು : ಸಹಜಕವಿ ನಾಗವರ್ಮನ ಸಹಜಂ ಕವಿ 
ಗಮಕಿ ವಾದಿ ವಾಗ್ಮಿತ್ವಗುಣಂ ಸಹಜಂ ತನಗದು ಪರಮ!0) ಸಹಜನತಾವರ್ಯನೆನಿಸಿದಂ 
ನಾಕಾರ್ಯಂ (ವರ್ಭಮಾ. ೧-೨೪); ಸಹಜಕವಿ ಚತುರಕವಿ . . . ನುತಮಹಾಕವೀಂದ್ರಂ 
ಸರಸ್ವತೀಮುಖಮುಕುರಂ (ಸುಕುಮಾ. ೧-೫೨). ಸಂ.) 

ಸಹಜಗುಣ (ನಾ). ಸ್ವಾಭಾವಿಕವಾದ ಪ್ರವೃತ್ತಿ ,-- ಮನೋಧರ್ಮ :ಲೌಕಿಕರ 
ಕಂಡು ಆಡುವೆ ಹಾಡುವೆ ತಾರ್ಕಿಕರ ಕಂಡು ಆಡುವೆ ಹಾಡುವೆ ಸಹಜಗುಣ 
ವೆನ್ನಲ್ಲಿಲ್ಲಯ್ಕಾ (ಬಸವ. ೨೮೬). [ಸಂ.) 

ಸಹಜಜ್ಞಾನ (ನಾ). ಅಂತರ್ಗತವಾದ ಜ್ಞಾನ ; ಅಂತರ್ದೃಷ್ಟಿ : ಸಹಜಜ್ಞಾನ 
ಮನೋಹರಂ ಚರಮದೇಹಂ ಮೋಕ್ಬ್ಪಲಕ್ಷ್ಮೀಕೃತಸ್ಪೃಹಂ (ಚಂದ್ರವು ೧೩-೨೬). [ಸಂ.] 

ಸಹಜತೆ (ನಾ). ಸ್ವಾಭಾವಿಕವಾದುದು; ನೈಸರ್ಗಿಕವಾದುದು: ಸಹಜತೆ 
ನಿರಕ್ಷರತೆ, ವಿದೆ ತಾಂ ಕೃತಕವಲ (ಮಂಕುಕ. ೨೧೪). ([ಸಂ. ಸಹಜತಾ] 

ಸಹಜದೀಕ್ಷೆ (ನಾ). [ವೀಶೈ] ಸ್ವಭಾವಸಿದ್ಧವಾದ ಸಂಸ್ಕಾರ : ಈ ಪ್ರಕಾರದುಪದೇಶ 
ಕೂಡಲಚನ್ನಸಂಗಯ್ಮನಲ್ಲಿ ಸಹಜದೀಕ್ಷೆ (ಚನ್ನವ. ಕ. ೪೩೦-೯೧೧). [ಸಂ.ಸಹಜದೀಕ್ಷಾ) 

ಸಹಜದಾತು (ನಾ). [ವ್ಕಾಕ] ಸ್ವಾಭಾವಿಕವಾದ ಕ್ರಿಯಾಪದದ ಮೂಲರೂಪ: 
ಸಹಜಧಾತುವುಂ ಭಾವಮಕ್ಕುಂ (ಶಮದ. ೨೧೩ ವೃತ್ತಿ); ಸಹಜಧಾತುಗಳಿಗೆ ಪ್ರೇರಣಾರ್ಥ 
ದಲ್ಲಿ ಇಸು ಮೊದಲಾದ ಪ್ರತ್ಕಯಗಳು ಸೇರಿ ಪ್ರತೃಯಾಂತ ಧಾತುಗಳಾಗುತ್ತವೆ 
(ಕೈಪಿಡಿ. ೪೨). (ಸಂ.) 

ಸಹಜನ್ಮ (ನಾ). ಒಡಹುಟ್ಟಿದವನು ; ಸಹೋದರ : ಸಹಜನ್ಮನುತ್ತರಂಗೇಳ್ಲು 
ಹಸ್ತಿನಾಪಾದಯುದ್ದಮದು ಬಳವದ್ವಿಗ್ರಹಮೆಂಬವೊಲಸಮರಣಾಗ್ರಹಣಕೆ ಬೆಆಗಾದ 
ತಾತನಂ ಬಗೆಗೊಳಿ: ಲ್‌ (ಅನಂಪು. ೧-೫೪). [ಸಂ. ಸಹಜನ್ಮನ್‌) 

ಸಹಜಪ್ರಜ್ಞ (ನಾ). ಸ್ವಾಭಾವಿಕವಾಗಿಯೇ ಜ್ಞಾನಿಯಾದವನು ; ಸಹಜ 
ಪಂಡಿತ : ಸಹಜಪ್ರಜ್ಞಂ . . . ಉದೃದ್ದುಣರತ್ನಸಂಗ್ರಹನೆನಿಪ್ಪಂಗಾ ಮಹಾಸಂಧಿವಿಗ್ರಹಿ 
ಗಾಳೋಚಿಸಿದಂದದಿಂದೆಸಗು ನೀನೆಂದಂ ಧರಾಧೀಶ್ವರಂ (ಪಾರ್ಶ್ವಷ. ೨-೪೭). ([ಸಂ.) 

ಸಹಜಪ್ರೀತಿ (ನಾ). ನೈಸರ್ಗಿಕವಾದ ಒಲುಮೆ : ಸಹಜಪ್ರೀತಿ ಮನೋಪರಾ 
ಧರಮಣಿಪ್ರೋಚ್ಚುಂಬನಂ . . . ಮುಹುರ್ಮುಹುರಾಲಿಂಗನಮಂತದೇಂ ಮೆಲೌದುದೋ 
ಸಂಭೋಗಕೋಳಾಹಳಂ (ದಶಕು. ೧೦-೮೧). ಸಂ.) 

ಸಹಜಮಿತ್ರ (ನಾ). (ಅಕ್ಕತಂಗಿಯರ ಮಕ್ಕಳು, ಸೋದರತ್ತೆಯ ಮಕ್ಕಳು 
ಮುಂತಾಗಿ ನಂಟುತನದ ಮೂಲಕ ಉಂಟಾದ) ಸ್ವಾಭಾವಿಕವಾದ 
ಮೈತ್ರಿಯನ್ನು ತಳೆದವನು : ಕಿತಿಯೊಳು ಹಿರಿಯಮ್ಮ ಸೋದರತ್ತೆಯ ಸುತರು 
ಸಹಜಮಿತ್ರರಹರು (ಚಂಪ್ರಸಾಂ. ೨೦-೮೪). [ಸಂ.] 

ಸಹಜರೋಗ (ನಾ). ನೈಸರ್ಗಿಕವಾಗಿ ಉಂಟಾಗುವ ಬಾಧೆ ; ಹಸಿವು, ತೃಷೆ, ಜರೆ 
ಮೊದಲಾದ ರೋಗಗಳು ಸಹಜರೋಗಗಳೆನಿಸಿಕೊಂಬುವುವು (ಸಕವೈೆ. ೨೪). ಸಂ.) 

ಸಹಜವಿಭೂಷಣ (ನಾ). ಹುಟ್ಟಿನಿಂದ ಬಂದಿರುವ ಆಭರಣ ; ನೈಸರ್ಗಿಕವಾದ 
ಆಲಂಕಾರ: ಸಹಜವಿಭೂಷಣದಂತಿರೆ ಮಹನೀಯಕ್ಷುಣ್ಣಲಕ್ಷಣಂ ಮಿಸುಗೆ ಶುಭಾ 
ವಹನೆನಿಸಿದನಂ ಕಂಡಂ ಮಹಾತ್ಮನಂ ಸುತನನಬ್ಕಅಿಂದಾ ಮಹಿಪಂ (ಕಾದಂಪೂ. ೪೧೬); 
ಸಹಜವಿಭೂಷಣಾಂಬರವಿಲೇಪನಕೇಸರದಾಮಗಂಧಸಸ್ಪೃಹಮಧುಪಾಳಿ ಮಂಡಳಿಸಿ 


ಸಹಜವೈರ 


ಸೀಗುರಿಯಂತಿರೆ ಚಾಮರಂಗಳಿಂ ಬಹುವಿಧಮಿಕ್ಕುವರ್‌ ದಿವಿಜನೋಲಗದೊಳ್‌ . . . 
ವಾರನಾರಿಯರ್‌ (ಅನಂಪು. ೪-೫೧). [ಸಂ.) 

ಸಹಜವೈರ (ನಾ). ಹುಟ್ಟಿನಿಂದ ಬಂದ ವೈರ ; ನೈಸರ್ಗಿಕವಾದ ಶತ್ರುತ್ವ : ಹಾವು 
ಮತ್ತು ಮುಂಗುಸಿಗೆ ಸಹಜವೈರವಿರುತ್ತದೆ (ರೂಢಿ). !ಸಂ.1 

ಸಹಜವ್ಯಂಜನ (ನಾ). [ವ್ಮಾಕ] ಸ್ವಾಭಾವಿಕವಾದ ವೃಂಜನಯುಕ್ತರೂಪ: 
ಮೇಣೆಂಬುದಜ್‌ಂ ಸಹಜವ್ಯಂಜನಮಾಗಿಯೆ ಕೆಲವಿರ್ಪುವು - ವಾಕ್‌, ಗೀರ್‌ 
(ಶಮದ. ೮೬ ಪ್ರಯೋ). [ಸಂ.) 

ಸಹಜಶತ್ರು (ನಾ). ಹುಟ್ಟಿನಿಂದ ಬೆಳೆಸಿಕೊಂಡು ಬಂದ ವೈರವುಳ್ಳವನು; 
ನೈಸರ್ಗಿಕವಾಗಿ ಶತ್ರುತ್ವವನ್ನು ಹೊಂದಿದವನು : ಇಳೆಯೊಳಗನುಜರು 
ದಾಯಾದ್ಕರ ಮಕ್ಕಳು ಸಲೆ ಸಹಜಶತ್ರುಗಳು (ಚಂಪ್ರಸಾಂ. ೨೦-೮೩). [ಸಂ.] 

ಸಹಜಸಂಗಿ (ನಾ). ಸ್ವಾಭಾವಿಕವಾದ ಒಡನಾಟದವನು : ರೂಹಿಸುವಲ್ಲಿ 
ರೂಪಾಧಿಕ 'ನೋಡುವಲ್ಲಿ ನೋಟ ಘನ ಇಂತಪ್ಪ ಸಹಜಸಂಗಿಯ ನಿಲವಿನ ಪರಿ 
ಉದಕದೊಳಗಣ ಬಿಂದು ಉದಯರತ್ನದಂತೆ (ಬಸವ. ೯೧೬). (ಸಂ. ಸಹಜಸಂಗಿನ್‌] 

ಸಹಜಸಮಾಧಿ (ನಾ). [ಯೋಗ] ಸಮಾಧಿಗಳಲ್ಲಿ ಒಂದು ಬಗೆ ; ಸಹಜವಾದ 
ಆನಂದವನ್ನು ಹೊಂದಿದ ಸ್ಥಿತಿ: ನಾರುಬೇರಿನ ಕುಟಿಲ ಕಪಟದ ಯೋಗವಲ್ಲಿದು 
ನಿಲ್ಲಿ ಭೋ . . . ಜೀವಸಮಾಧಿಯೆಂಬುದಲ್ಲ ನಿಜ ಸಹಜಸಮಾಧಿ ಗುಹೇಶ್ವರ 
(ಅವಚಂ. ೧೩೯-೬೪೦). ಸಂ.) 

ಸಹಜಸ್ವರ (ನಾ). [ವ್ಕಾಕ] ಸ್ವಾಭಾವಿಕವಾದ ಸ್ವರ ; ಶುದ್ಧಸ್ವರ : ಐ, ಔ 
ಎಂಬುವು ಕನ್ನಡದ ಸಹಜಸ್ವರಗಳಲ್ಲ (ಕೈಪಿಡಿ. ೫). [ಸಂ.] 

ಸಹಜಾತ (ಗು). ೧. ಜೊತೆಯಲ್ಲಿ ಹುಟ್ಟಿದ ; ಆಜನ್ಮವಾದ : ಸಹಚಾತಾಂಬರ 
ದಿವ್ಮಭೂಷಣದಲನ್ಮಂದಾರಮಾಲಾವಿಲಾಸಿ (ಅದಿಪು. ೩-೪೨); ಸಹಜಾತಮಣಿ 
ವಿಭೂಷಣ ಬಹುವಿಧನವಕುಸುಮದಾಮದಿವ್ಕಾಂಬರಸನ್ಮ ಹಿಮಂ (ಸುಕುಮಾ. ೧೨-೪೪). 
೨. ಸ್ವಾಭಾವಿಕವಾದ ; ನೈಸರ್ಗಿಕವಾದ: ಸಹಜಾತ ತ್ರಿಜ್ಞಾನದ ಮಹಿಮೆಯಿನಾ 
ನಿಖಿಳವಿದೈೆಗಳ್‌ ತನ್ನೊಳ್‌ ಸನ್ನಿಹಿತಮೆನಿಸಿದುವು (ನೇಮಿಪು. ೯-೫). (ನಾ). 
೩. ಹುಟ್ಟಿನಿಂದ ಬಂದುದು ; ಜೊತೆಯಲ್ಲಿ ಹುಟ್ಟಿದುದು ; ಆಜನ್ಮ 
ವಾದುದು : ಮಣಿಮಯಮಂ ವಿಭೂಷಣಸಮುಚ್ಚಯಮಂ ಸಹಜಾತಮಂ 
ವಪುಃಕಿಣಕರಮಂ . . . ಪೊತ್ತೆಂ (ಚಂದ್ರಪು. ೪-೮೨). ೪. ಸ್ವಾಭಾವಿಕವಾದುದು : 
ಮಳಯಜಗಂಧಮೆಂತು ಹರಿಪೌರುಷಮೆಂತು . . . ನಿಜಂ ತನಗಂತು ಸದ್ದುಣಾವಳಿ 
ಸಹಜಾತಮಾತನೊರೆಗಂ ದೊರೆಗಂ ಬರಲಾರ್‌ ನೃಪೋತ್ರಮರ್‌ (ಶಾಂಶಿಪು. ೭-೧೧೯); 
ಸಹಜಾತಂ ರೂಪಮೊಂದೆಂಬಿನಿತೆ ಬಗೆವೊಡರ್ಹತ್ವದಾಂಭೋಜಪೂಜಾಸ್ಪೃಹೆಯುಂ | 
. . - ಭೂವಿಹಿತಪ್ರಖ್ಕಾತಿಯುಂ ನಿಟ್ಟಿಸೆ ನಿಜಮೆನೆ ವಜ್ರಾಯುಧಂ ರಾಜಿಸಿರ್ದಂ 
(ಶಾಂತೀಶ್ವ. ೯-೧೫೦). ೫. ಒಡಹುಟ್ಟಿದವನು; ಸಹೋದರ : ""ಸಹಜಾತಂ 
ಸಹೋದರಂ ಸೋದರಂ ಬ್ರಾತೃವೆನಲೊಡಹುಟ್ಟಿದಂ'' (ಮಂಗರಾ. ೯೨-೧೧); 
ಜನಪತಿಸೇವೆಯಿಂ . . . ನಿಜಸಹಜಾತನಿನುರ್ವರೆಯಿನದಕ್ಕುಂ ಕನಕಂ 
ಕನಕಾಭಿಧಾನನಾರೋಹಿಣಿಯೊಳ್‌ (ಜಾತತಿ. ೯-೨೧); ತಾತ ಕೇಳ್ಸಹಜಾತರಾದ 
ನಿಮ್ಮೈವರೊಳ್‌ ತಾ ತಳ್ತಿರದೆ ವಿರೋಧಿಸಿದನೆಮ್ಮಯ್ಕ್ಮನಂತಾತನಪರಾಧಮಂ 
ಪರಿಹರಿಸದಿರ್ದೊಡಾನಿದ್ದು ಫಲವೇನು (ಜೈಮಿಭಾ. ೨-೩೯). [ಸಂ.) 

ಸಹಜಾತೆ (ನಾ). ಒಡಹುಟ್ಟಿದವಳು ; ಸಹೋದರಿ : ""ಪೆಣ್ಣೂಸಾದಂದು ಸ್ವಸೃ 
ಸಹಜೆ ಸಹೋದರಿ ಸಹಜಾತೆ ಭಗಿನಿಯೆನೆ ಪೆಸ[ರಕ್ಕುಂ)]'' (ವಸ್ತುಕೋ. ೫೫-೧೮). 

(ಸಂ. -ಸಹಜಾತಾ। 

ಸಹಜಾಮೋದ (ನಾ). ಸ್ವಾಭಾವಿಕವಾಗಿಯೇ ಉಲ್ಲಾಸದಿಂದಿರುವವನು: 
ಕಾತ್ಮಾಯನೀಲಬ್ದವರಪ್ರಸಾದಂ ಸಹಜಾಮೋದಂ (ಕೊಲ್ಹಾಶಾ. ೯-೪೯; 1170). [ಸಂ.] | 

ಸಹಜಾಮೋದೆ (ನಾ). ನೈಸರ್ಗಿಕವಾಗಿ ದೇಹದಲ್ಲಿ ಸುಗಂಧವನ್ನು | 
ಹೊಂದಿದವಳು : ಸಹಜಾಮೋದೆ ಸುಗಂಧಾಮಹಮೆನಿಸಿದ ಮರುಗದಲ್ಲಿ | 


ಪರಿಮಳದೆಲೆಯಂ ಬಹುಗುಣಭೂಷಣೆ ಭಕ್ತಿಯೊಳಹಿನಿವಹಾಭರಣನರ್ಚನೆಗೆ ನೆಜ್‌ |45 


ತಿಜ್‌ದಳ್‌ (ಗಿರಿ. ೫-೬೪). [೫ಂ. ಸಹಜಾಮೋದಾ। 


೮೪೩೫ 


ತಿಂ 


ಸಹದೇವೀತೈಲ 


ಸಹಜಾವ್ಯಯ (ನಾ): [ವ್ಯಾಕ] ಸ್ವಾಭಾವಿಕವಾಗಿ ಅವ್ಯಯವಾಗಿರುಃ 
ರೂಪದಲ್ಲಿರುವುದು : ಅಂತರ್‌... ಪೃಥಕ್‌ - ಇವು ಮೊದಲಾದ ಸಹಜಾವ್ಮಯಂಗಳ . 
ನಿಖಿಸಿ ವಿಭಕ್ತಿಯಂ ಪತ್ತಿಸಲಾಗದು (ಶಮದ. ೮೧ ಪ್ರಯೋ). [ಸಂ.) 

ಸಹಜಿ (ನಾ). ಸ್ವಾಭಾವಿಕವಾದ, ನಡವಳಿಕೆಯುಳ್ಳವನು ; ಪ್ರಾಮಾಣಿಕ : 
ತಪಗೆಡಿಸಿ ತವಸಿಗಳನು . . . ಸಹಜಿ[ಪಾಠಾಂ. ಸಹಸಿ]ಗಳನು ಅಪವಾದಕಿಕ್ಕಿ ಮನ 
ಕವಿಚೇಷ್ಟೆಯಂ ಮಾಡಿ ವಿಪರೀತವೃತ್ತಿಯಿಂ ಕಾಡುತಿಹುದು (ಮನೋವಿ. ೧-೧೮); 
ಹತ್ತುಮಾನುಷ್ಕರೊಳಗನ್ಕರೊಂಭತ್ತೆಣಿಸಿಯಾ ಹತ್ತನೇಯಾ ಸಹಜಿ ತನ್ನ ಮಡ್‌ದಿರೆ 
(ವೀಶೈಪು. ೫-೪-೭). (ಸಹಜ, * -ಇ್ಯ] 

ಸಹಜೀಕ (ಅ). (ಉಕ) ಸ್ವಾಭಾವಿಕವಾಗಿ ; ಸಹಜವಾಗಿ : ಆದರೆ ತನಗಿಂತ 
ಸಣ್ಣವನಾದ ದಾದಲ್ಮಾ, ಸಹಜೀಕ - ತನಗಿಂತಲೂ "ಢ' ಇರಬೇಕೆಂದು ಅವನ ಕಾಯಾಸ 
(ದೀಪಹ. 1 ೧೬೦). [ಆ ಸಹಜ್ಮ] 

ಸಹಜೀವನ (ನಾ). ಒಟ್ಟಿಗೆ ಜೀವಿಸುವುದು ; ಸಹಕಾರದ ಬದುಕು : ಸಹಜೀವನ. 
ಸಹಾನುಭೂತಿಯ ಜೀವನ . . . ಎಲ್ಲೆಡೆಗಳಲ್ಲೂ ಸಾಧ್ಯವಾಗಬಹುದು (ಭಾರದ. ೩೩೪). 

[ಸಂ.) 

ಸಹಜೀವಿತೆ (ನಾ). ಗೆಳತಿ ; ಸ್ನೇಹಿತೆ : ""ಸಾರಜ್ಜೆ ಮಿತ್ರೆ ಸಖಿಯಾಳಿ ಸಹಜೀವಿತೆ 

[ಪಾಠಾಂ. ಸಹಜೀವಕೆ] ವಯಸ್ಕೆಯೆನೆ ಕೆಳದಿಯಕ್ಕುಂ'' (ಮಂಗರಾ. ೯೦-೫). 
[ಸಂ. ಸಹಜೀವಿತಾ] 

ಸಹಜೆ (ನಾ). ೧. ಎ ಸಹಜಾತೆ : ""ಪೆಣ್ಣೂಸಾದಂದು ಸ್ವಸೃ್ಕ ಸಹಜೆ ಸಹೋದರಿ 
ಸಹಜಾತೆ ಭಗಿನಿಯೆನೆ ಪೆಸ [ರಕ್ಕುಂ)'' (ವಸ್ತುಕೋ. ೫೫-೧೮). ೨. [ಯೋಗ] ಯೋಗದ 
ಮೂರು ಬಗೆಯ ಅವಸ್ಥೆಗಳಲ್ಲಿ ಒಂದು : ಉನ್ಮನೀ ಮನೋನ್ಮನೀ 
ಸಹಜಾದ್ಯವಸ್ಥಾಕ್ರಮಂಗಳುಂ . . . ಯೋಗಪಾದದಲ್ಲಿ ಪ್ರತಿಪಾದ್ಮಂಗಳಕ್ಕುಂ 
(ವಿವೇಕ. ೧೩೫). (ಸಂ. ಸಹಜಾ। 

ಸಹಣ "ಸಾಹಣ' ನೋ. 

ಸಹಣಿ "ಸಾಹಣಿ' ನೋ. 

ಸಹಣೆ (ನಾ). (?) : ಗಂಗೆಯ ಸಹಣೆಯ ಮೇಲೆ ಹೊಯಿಸಣ ಗಂಡಭೇರುಂಡ 
ಗುಂಮ (ಎಕ. 1111, ಸಾಗರ. ೧೦೧-೫; 1303). ' [?) 

ಸಹತಾಪ (ನಾ). ಸಮಾನವಾದ ವೇದನೆ : ನೀನು... ನನ್ನ ಸರಿ ಸಹ ತಾಪದಲಿ 
ಪರಿಪಾಕ ಹೊಂದಿದ ಬುದ್ಧನು (ಹಾಡುಪಾ. ೪-೧೪). [ಸಂ.) 

ಸಹದೇವ (ನಾ). ೧. ಒಬ್ಬಾತನ ಹೆಸರು : ಸಹದೇವ ಮಾಣಿ (ಎಕ. 1 (8). ೮೮; 
8ನೆಯ ಶತ). ೨. ಪಂಚಪಾಂಡವರಲ್ಲಿ ಕೊನೆಯವನು : “`ಕಾಂತೇಯನೆನಲು 
ಸಹದೇವನಕ್ಕುಂ'' (ಮಂಗರಾ. ೭೮-೩); ಆಗಳಾ ಪಾಂಡುರಾಜನಾ ಕೂಸುಗಳ್ಗೆ . . . 


ನಕುಲ ಸಹದೇವರೆಂದವರ್ಗಮಳ್ಳೆಸರನಿಟ್ಟು (ಪಂಪಭಾ. ೨-೩ ವ). [ಸಂ.) 
ಸಹದೇವಿ (ನಾ). ಒಂದು ಬಗೆಯ ಸಸ ; ಸರ್ಪಾಕ್ಷಿ : ""ದಂಡೋತ್ಪಳಃ, 
ಸಹದೇ(ವಾ)ವಃ - ಈ ೨ ಸಹದೇವಿ'' (ಹಲಾಯು. ೩೩-೪೫); ವಿಷ್ಣುಕ್ರಾಂತಿ 


ಸಹದೇವಿಯ ಬೇರು ಇವಂ . . . ಮಂತ್ರಿಸಿ ಮುಖಮಂ ಪೂಸೆ ಲೋಕವಶ್ಮ (ಎವೈವಿ. ೨); 
ಕತ್ತೆಗಿವಿ ಸಹದೇವಿ ಮತ್ತೆತ್ತುನಾಲಗೆಯು ಉತ್ತರಣಿವೆರಸಿ ತಿಲಕವಿಡೆ ಲೋಕ ತನ್ನತ್ತ 
ಸಾರುವದು (ಸರ್ವಜ್ಞ. ೧೯೮೦). (ಸಂ. ಸಹದೇವೀ) 

ಸಹದೇವಿಫೃುತ (ನಾ). ಸಹದೇವಿ ಮುಂತಾದ ಔಷಧಿಮೂಲಿಕೆಗಳನ್ನು ತುಪದಲ್ಲಿ 
ಪಾಕಮಾಡಿ ತಯಾರಿಸಿದ ಒಂದು ಬಗೆಯ ಔಷಧ : ಸಹದೇವಿಫಘೃತ - ಒಂದು 
ಕೊಳಗ ಸಹದೇವಿಸಮೂಲವನ್ನೂ . . . ಕಾಯಿಸಿ ಪಾಕದಲ್ಲಿಳುಹಿಕೊಂಡು ಪ್ರತಿನಿತ್ಯವೂ 
ಎರಡುವರಹ ತೂಕವನ್ನು ಸೇವಿಸಲು, ಪಿತ್ತಜ್ವರ ಸನ್ನಿಪಾತಜೃರ ಸಹ 
ಗುಣಮಕ್ಕುಂ («ಸಕವೈೆ. ೮೫). (ಸಂ. ಸಹದೇವೀಘೃತ) 

ಸಹದೇವೀತೈಲ (ನಾ). ಸಹದೇವಿ ಎಂಬ ಔಷಧಿಮೂಲಿಕೆಯಿಂದ ತಯಾರಿಸಿದ 
ಒಂದು ಬಗೆಯ ಎಣ್ಣೆ : ಸಹದೇವೀತೈಲ - ಸಹದೇವಿಸೊಪ್ಪಿನ ರಸ ಒಂದು ಬಳ್ಳ, 

ಕಾಯಿಸಿ ಹದದಲ್ಲಿಳುಹಿ , ದೇಹಲೇಪವಂ ಮಾಡಲು, 

(ಸಂ.) 


ಅಂಬಲ ಒಂದು ಬಳ್ಳ... 
ಶೀತಜ್ವರ , ಗರ್ಭಿಣಿಜ್ವರ ಸಹ ಮಾಣ್ಲುಂ (ಸಕವೈೆ. ೭೦). 


ಸಹಧರ್ಮಚಾರಿಣಿ 


ಸಹಧರ್ಮಚಾರಿಣಿ (ನಾ). ವಿಧಿಪೂರ್ವಕವಾಗಿ ಮದುವೆಯಾದ ಹೆಂಡತಿ; 
ಧರ್ಮಪತ್ನಿ : ಸಹಧರ್ಮಚಾರಿಣಿಯೊಬ್ಬಳು ಬಂದಳು ಕೊರತೆ ನನಗಾವುದಿನ್ನೀಗ 
(ಇಂಚಾಪ. ೩೬-೬೯); ಪತ್ನಿಯು ಪತಿಯ ಕೇವಲ ಸಹಚಾರಿಣಿಯಲ್ಲ ಸಹಧರ್ಮ 
ಚಾರಿಣಿಯಾಗಿರುವಳು (ಪ್ರಬಂಧ. ೧೧೫). (೫೦. ಸಹಧರ್ಮಚಾರಿಣೇ। 

ಸಹಧರ್ಮಿ (ನಾ). ೧. ಸಮಾನವಾದ ಮತವನ್ನು ಅನುಸರಿಸುವುದು ; | 5 
ಒಂದೇ ಸಂಪ್ರದಾಯವನ್ನು ಪಾಲಿಸುವುದು. ೨. ತನಗೆ ಸಮಾನವಾದ 
ಮತವನ್ನು ಅನುಸರಿಸುವವನು ; ಒಂದೇ ಮತವನ್ನು ಅನುಸರಿಸುವವನು: 
ಎನ್ನಂ ತನ್ನ ಸಹಧರ್ಮಿಯಪ್ಪಂತು ಧರ್ಮೋಪದೇಶಂಗೆಯ್ದನಪ್ಪುದಟ್‌ಂ ಗುರುಸ್ಥಾನನುಂ 
ಶರಣಾಗತನಪ್ಪುದಜ್‌ಂ ಪುತ್ರಸ್ಮಾನನುಮಾಗಿರ್ಪಂ (ಪಂಚತಂ. ೧೦೨-೨೨); ಸಹಜಾತ, 


ಸದಧರ್ಮಿ. ಸಹಭೆಇ*ಬಿ ತವಾ” ೯7 ಪ್ರಯೋ). (ಸಂ. ಸಹಧರ್ಮಿನ್‌) 10 

ಸಹಥರ್ಮಿಣ (ನಾಸ, ಎ ಸಹಧರ್ಮಚಾರಿಣಿ : ನಿಮ್ಮಯ್ಕಂಗವರಜೆ 
ವರ್ಮಿಿವದುತ್ರಸಹಧರ್ಮಿಗ . . . ಸುವೇದಿ ನಿಮ್ಮತ್ತೆ ವಿನಯದಿಂ ಬೆಸಕೆಯ್ಕಿಂ 
(ಸುಕುವನ. ೨ ೬೬). (ಸಂ. ಸಹಧರ್ಮಿಣೀ। 


| 

ಸಹನ (ನಾ). ೧. ಸಹನೆ ; ತಾಳ್ಮೆ ; ಸೈರಣೆ : ""ಸಹನಂ, ಸಹನೀಯಂ, ಈ ೨ 
ತಾಳ್ಕೆ'' (ಕಾಶಕ್ಕ ೧೪೯); ದೊಡ್ಡಸಂಸಾರ ನಡಿಸತಕ್ಕವರಿಗೆ ಸಹನವೇ ಮುಖ್ಯವಾದುದ್ದು 
(ನೀತಿಚಿಂ. ೫೪. ೧೭); ಮನೆಯಲ್ಲಿ ಅತ್ತೆಯ ಕಾಟವಿದ್ದರೂ ಹಣ್ಣು ಸಹನ ಮಾಡಿಕೊಂಡು 
ಹೋಗುವದು (ಕನ್ನಜಾ. ೧೨೩). ೨. ಸ್ವಾಭಾವಿಕವಾಗಿಯೇ ತಾಳ್ಮೆಯನ್ನು 
ಹೊಂದಿದವನು ; ಸಹನಶೀಲ : ""ಸಹಿಷ್ಣುಃ, ಸಹನಃ, ಕ್ಷಂತಾ, ತಿತಿಕ್ಷು;, 
ಕ್ಷಮಿತಾ, ಕ್ಷಮಾ - ೬ ಸ್ವಭಾವದಿಂದ ಸೈರಣೆಯುಳ್ಳವನು'' (ಸಿದ್ಧಾಂತಿ. ೩೩೧). 

[ಸಂ.) 

ಸಹನಶಕ್ತಿ (ನಾ). ಸಹಿಸಿಕೊಳ್ಳುವ ಸಾಮರ್ಥ, ; ಸಹನೆ : ಭೂಮಿಯಲ್ಲಿ 
ಸಹನಶಕ್ತಿ . . . ಜೀವಾತ್ಮನಲ್ಲಿ ಬುದ್ಧಿಶಕ್ತಿ ಈ ರೀತಿಯಲ್ಲಿ ಎಲ್ಲೆಲ್ಲೂ ಶಕ್ತಿವೈಶಿಷ್ಟ, 
ವನ್ನು ನಾವು ಕಾಣುತ್ತೇವೆ (ಶಕ್ತಿವಿ. ೩೩). (ಸಂ. 

ಸಹನಶೀಲ (ಗು). ತಾಳ್ಮೆಯ ಗುಣವುಳ್ಳ : ಅವರು ತುಂಬ ಸಹನಶೀಲವೃಕ್ತಿ 
ರೂಢಿ). [ಸಂ.] 

ಸಹನಶೀಲತೆ (ನಾ). ತಾಳ್ಮೆ; ಸೈರಣೆ; ಸಹಿಷ್ಣುತೆ: ಸಹನಶೀಲತೆಯ 
ಪರಮಾವಧಿಯದು (ಹಳ್ಳಹಾ. ೧೧೬). (೫೦. ಸಹನಶೀಲತಾ) 

ಸಹನಾ (ನಾ). [ಸಂಗೀತ] ಒಂದು ರಾಗದ ಹೆಸರು : ಸಹನಾರಾಗವು (೧೮) 
(ಸಂ)ಪೂರ್ಣ ; ಷಡ್ಡಗ್ರಹವನ್ನು ಕೂಡಿದೆ (ಚತುಪ್ರ. ೧೩೮). [ಇ ಸಂ. ಶಹನಾ) 

ಸಹನಾತೀತ (ಗು). ತಾಳಿಕೊಳ್ಳಲು ಅಸಾಧ್ಯವಾದ ; ಅಸಹನೀಯವಾದ: 
ಸಹನಾತೀತ ಅವಮಾನದಿಂದ ಏನು ಮಾಡಿಕೊಳ್ಳುವಳೋ ಎಂಬ ಸಂಶಯಪಿಶಾಚಿಯು 
ಬಾಧಿಸಹತ್ತಿತ್ತು (ಸಂಜೀವಿ. ೧೫೪). (೫೦. 

ಸಹನೆ (ನಾ). ಎ ಸಹನ ೧ : ನಿಜಕ್ಕೂ ಸತ್ಮ, ಪ್ರೇಮ, ತ್ಕಾಗ, ಅಹಿಂಸೆ, ಸಹನೆ, ಸಮತೆ, 
ಸಹಾನುಭೂತಿ . ಇವೇ ಮಾನವಧರ್ಮದ ಮೂಲತತ್ತ್ವಗಳು (ಧರ್ಮಸಾ. ೩). | 

(ಸಂ. ಸಹನ। 

ಸಹಪಂಕ್ತಿ (ನಾ). ಸಮಾನವಾದ ಪಂಕ್ತಿ ; ಒಂದೇ ಸಾಲು : ಅವನ ಸಹಪಂಕ್ತಿಯಲ್ಲಿ 
ುಳ್ಳಿರಿಸದಿರಯ್ಕಾ (ಬಸವ. ೪೪೯); ಆರಿಕೇಸರಿಯೂ ತಾನೂ ಸಹಪಂಕ್ತಿಯಲ್ಲಿ ಕುಳಿತಾಗ | 
ಮಹಾರಾಣಿಯೇ ಬಂದು ಬಡಿಸುತ್ತಿದ್ದ ದಿವೃದೃಶ್ಶ ಕಣ್ಣಿದಿರು ಬಂದಂತಾಯಿತು 
(ದಾನಚಂ. ೪0). "ಅಡ್ಡ ಪಂಕ್ತಿ' ಪರಾ. (ಓಂ. 

ಸಹಪಂಕ್ಷಿಭೋಜನ (ನಾ). ೧. ಸಮಾನವಾದ ಪಂಕ್ತಿಯಲ್ಲಿ ಕುಳಿತು ಮಾಡುವ 
ಊಟ ; ಒಂದೇ ಸಾಲಿನಲ್ಲಿ ಕುಳಿತು ಮಾಡುವ ಭೋಜನ : ನಿಮ್ಮ 
ಸಹಪಂಕ್ತಿಭೋಜನವು ಲಭಿಸದುದರಿಂದ ನನಗೆ ಬಹು ವಿಷಾದವಾಗಿರುವುದು 
(ಒಕ. ೨೧). ೨. ಬೇರೆ ಬೇರೆ ವರ್ಣದ ಜನ ಒಂದೇ ಪಂಕ್ತಿಯಲ್ಲಿ ಕುಳಿತು 
ಊಟ ಮಾಡುವುದು. ೩. ಗುರು, ಯಜಮಾನ ಅಥವಾ ಗಣ್ಮರ ಜೊತೆ 
ಯಲ್ಲಿ ಉಳಿದವರು ಕುಳಿತು ಭೋಜನಮಾಡುವುದು. (ಸಂ. 

ಸಹಪಂತಿ (ನಾ). ಎ ಸಹಪಂಕ್ತಿ : ಸಹಪಂತಿಯಲ್ಲಿ ತನ್ನ ಗುರುವೆಂದು ವಿಶೇಷವ 


40 


45 


೮೮೪೩೬ 


ಸಹಭಾಗಿ 


ಮಾಡಲಾಗದು (ಸಕವ. ಕ. 1 ೧೧೮-೪೫೦); ಸಹಪಂತಿಯಲ್ಲಿ ಮೃಡಶರಣನ ಪ್ರಸಾದವ 
ಕೊಳಲೊಲ್ಲದೆ ತುಡುಗುಣಿನಾಯಂತೆ ತೊಗಲ ಗಡಿಗೆಯ ತುಂಬುವ ಗುರುಪಾತಕ 
ರಿಗೆಲ್ಲಿಯದೊ ಒಡೆಯರ ಕಟ್ಟಳೆ (ಮೋಳಿಮಾ. ೨೧-೮೪). [ಆ ಸಂ. ಸಹಪಂಕ್ತಿ) 

ಸಹಪತ್ನಿ (ನಾ). ಗಂಡನ ಜೊತೆಯಲ್ಲಿರುವವಳು ; ಪತಿಸಮೇತಳಾಗಿರು 
ವವಳು : ಆರು ಸುತ ಸಹಪತ್ನಿ ಮೇಣ್‌ ನೀನ್ಶಾರು ನಾನ್ಶಾರು (ಬಿಜ್ಜಪು. ೮೯-೬೦). 

(ಸಂ. ಸಹಪತ್ನೀ।| 

ಸಹಪಾಂಶುಕ್ರೀಡಿತ (ನಾ). (ಆಲಂ) ಧೂಳಾಟದಲ್ಲಿ ಜೊತೆಗೂಡಿದವನು; 
ಬಾಲ್ಕದ ಒಡನಾಡಿ : ಸಹಪಾಂಶು(ಪಾಣಂ. ಸು]ಕ್ರೀಡಿತರಪ್ಪ ಪಲಂಬರರಸುಗಳ್ಳೆರಸು 
ಪುರಮಂ ಪೊಜಮಟ್ಟು ಪೋಗಿ (ಚಂದ್ರಪು. ೪-೨೪ ವ). [ಸಂ.] 

ಸಹಪಾಂಸುಕೇಳಿ (ನಾ). ಜೊತೆಯಾಗಿ ಧೂಳಿನಲ್ಲಿ ಆಡುವ ಆಟ ; ಬಾಲ್ಕದ 
ಒಡನಾಟ : ಅಮರಕುಮಾರರಂ ಜಿನಕುಮಾರಕನಂ ಸಹಪಾಂಸುಕೇಳಿಯೊಳ್‌ 
ಸಮವಯಸಂ ಮನಂಗೊಳಿಸೆ ಮೇಳಿಸಲುಂ . . . ಬೆಸವೇಟ್ದು (ಮಲ್ಲಿಪು ೧೩-೫೨). 

[ಸಂ. ಸಹಪಾಂಸುಕೇಲಿ] 

ಸಹಪಾಂಸುಕ್ರೀಡಿತ (ನಾ). ಎ ಸಹಪಾಂಶುಕ್ರೀಡಿತ : ದುರ್ಯೋಧನಪ್ರಭೃತಿಗಳ್‌ 
ನೂರ್ವರುಂ ಧರ್ಮಪುತ್ರಾದಿಗಳಯ್ವರುಂ ಸಹಪಾಂಸುಕ್ರೀಡಿತರಾಗಿ (ಪಂಪಭಾ. ೨-೨೯ ವ); 
ನಾಮತ್ತ ಪೋಗಲಾಗದೆಂದು ಸಹಪಾಂಸುಕ್ರೀಡಿತರಪ್ಪ ಗೋಪಾಲಕರ್‌ ಪೇಟೆ 

[ಸಂ.1 

ಸಹಪಾಂಸುಕ್ರೀಡೆ (ನಾ). ಎ ಸಹಪಾಂಸುಕೇಳಿ : ಸಹಪಾಂಸುಕ್ರೀಡಾನೇಕವಿಕ್ರಮ 
ಕ್ರೀಡಾರಸೋದಾರರಾಜದಾರಕಪರಿವೃತನಾಗಿ (ಆದಿಪು. ೮-೪೧ ವ); ಓರಗೆಗಳಪ್ಪ 
ಬಹುವೃಂದಾರಕದಾರಕರನಂದು ಸಹಪಾಂಸುಕ್ರೀಡಾರಸದೊಳ್‌ . . . ನಿರವಿಸೆ 
(ಪುಪ್ಪಪು. ೧೨-೫೫). [ಸಂ. ಸಹಪಾಂಸುಕ್ರೀಡಾ। 

ಸಹಪಾಠಿ (ನಾ). ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ವ್ಯಕ್ತಿ ; ಒಡನೋದಿ : 
ತನ್ನ ಸಹಪಾಠಿಗಳನ್ನು ಕಾರಣವಾಗಿ ಒಡ್ಡಿದ (ಹಸುಹೊ. ೨೩೨); ನನಗೆ ಚೇತನ ಬಂದಾಗ 
ನನ್ನ ಸಹಪಾಠಿಗಳಲ್ಲಿ ಒಬ್ಬಳು ನಿಂತುಕೊಂಡು ನನ್ನನ್ನು ಮಾತಾಡಿಸುತ್ತಿದ್ದಳು 
(ಹೇಮಂತ. ೯೩). [ಸಂ. ಸಹಪಾರಠಿನ್‌) 

ಸಹಪಾನ (ನಾ). (ಮದ್ಯವನ್ನು?) ಒಟ್ಟಿಗೆ ಕುಡಿಯುವುದು ; ಜೊತೆಯಾಗಿ 
ಪಾನಮಾಡುವುದು : "ಸಾರೆ ಕೆಲಬರ್‌ ಕೂಡಿ ಕುಡಿಯೆ ಸಹಪಾನಮದು'' 
(ಮಂಗರಾ. ೬೬-೮). ([ಸಂ.) 

ಸಹಬಾಳ್ವೆ (ನಾ). ಜೊತೆಗೂಡಿದ ಬದುಕು ; ಒಟ್ಟುಗೂಡಿ ನಡೆಸುವ ಬಾಳು : 
ಇನ್ನು ರಾಯಚೂರು ಉರ್ದು - ಕನ್ನಡ ಸಹಬಾಳ್ವೆ ನಡಸುವ ಊರು (ದ್ರಾಎಎ. ೩೯೨). 

(ಸಹ, * ಬಾಳ್ವೆ (ಆ ಬಾಟ್ಟೆ)] 

ಸಹಭವ (ಗು). ೧. ಜೊತೆಯಲ್ಲಿ ಹುಟ್ಟಿದ; ಒಡಹುಟ್ಟಿದ. (ನಾ). 
೨. ಒಡಹುಟ್ಟಿದವನು; ಸೋದರ : ಶಿವಭಕ್ತರ ಸಹಭವ ಗುರು ತಂದೆಗಳೆನಗೆ 
(ಮಹಾದೇ. ಬ. ೧೫೭-೩೪೯); ಇವಳಿಗೋಸುಗವಳಿದನೇ ಸಹಭವನು (ಕುವ್ಕಾವಿ. ೩-೯೭). 
೩. ಜೊತೆಯಲ್ಲಿ ಹುಟ್ಟಿದುದು; ಒಡಹುಟ್ಟಿದುದು : ಸುರೆಯಿಂ ಸೊರ್ಕಂ 

- ದುಶ್ಚವನನ ಹಯದಿಂ ವೇಗಮಂ ತಾಳಿ ನೀರಾಕರದಿಂದೇಟ್ತಿಂದಳಂತಾ ಸಿರಿ 

ಸಹಭವರಂ ಪೋಲ್ಬುದೇಂ ಚೋದ್ಕಮಾಯ್ತೆ (ಕಾದಂಪೂ. ೫೪೬). ೪. ಪ್ರೀತಿ; ಒಲುಮೆ : 
""ಸಹಭವಂ ([ಪಾಠಾಂ. ಭಟಂ, ಭುಜಂ। ಸಂಗತಂ ಪ್ರೀತಿ ಸಖ್ಯಂ ಸ್ನೇಹಮೆನಲು ಮೈತ್ರಕ್ಕೆ 
ನಾಮಂ'' (ಮಂಗರಾ. ೧೨೮-೮). (ಸಂ.] 

ಸಹಭವೆ (ನಾ). ಒಡಹುಟ್ಟಿದವಳು; ಸಹೋದರಿ : ""ಸಹಭವೆಯುಂ 
ಪತಿವ್ರತೆಯುಮೆಂಬಿವು ಜಾಮಿಯನಿಕ್ಕು'' (ನಾನಾರ. ೧೧೦). (ಸಂ. ಸಹಭವಾ। 

ಸಹಭಾಗಿ (ನಾ). ೧. ಒಡನಾಡಿ; ಜೊತೆಯ ವ್ಯಕ್ತಿ : ಕಾಮಾಭಿಲಾಷೆ ಕೆಟ್ಟದ್ದೆಂದು 
ನಿಸ್ಸಂಶಯವಾಗಿ ನಿರ್ಧರಿಸಬಹುದು, ಅದರೆ ಅದನ್ನು ಸಹಬಣಗಿಯ 
ಉನ್ನತಿಗಾಗಿ ಪ್ರಯತ್ನಿಸುವೆನೆಂಬ ಒಂದು ಒಳ್ಳೆಯ ಭಾಷೆಯೊಡನೆ ಜತೆಗೂಡಿಸಿರು. 
ವುದರಿಂದ ಆ ಸಂಬಂಧದ ಕೆಟ್ಟತನದ ಅಂಶ ಕಡಿಮೆಯಾಗುತ್ತದೆ 
(ನಿಶಉ. ೨೩೮). ೨. ಸಮಾನಜವಾಬ್ದಾರಿಯನ್ನು ಹೊಂದಿದ ವ್ಯಕ್ತಿ ; 


(ಜಗೆವಿ. ೩-೮೧ ವ). 


ಸಹಭೋಗಿನಿ 


ಪಾಲುದಾರ : ಈ ಕಾರ್ಯದಲ್ಲಿ ಅವರಿಬ್ಬರೂ ಸಹಭಾಗಿಗಳಾಗಿದ್ದಾರೆ. (ರೂಢಿ). | 


(ಸಂ. ಸಹಭಾಗಿನ್‌। 
ಸಹಭೋಗಿನಿ (ನಾ). (ರಾಜನ) ಉಪಪತ್ನಿ : ಪಟ್ಟದ ರಾಣಿ ಸಹಭೋಗಿನಿಯರೆಲ್ಲರ 
ಬರಹೇಳಿ (ಇಚಿಸಾಂ. ೮-೧೫). [ಸಂ. ಸಹಭೋಗಿನೀ। 


ಸಹಭೋಜನ (ನಾ). ೧. (ಸ್ನೇಹಿತರು ಮೊದಲಾದವರೊಡನೆ) ಒಟ್ಟಿಗೆ 5 
ಊಟಮಾಡುವುದು : ಜೊತೆಗೂಡಿ ಊಟಮಾಡುವುದು : ಘನಶೀಲರುಗಳು 
ದೇವಾರ್ಚನೆ ಸಹಭೋಜನ ತಾಂಬೂಲ ಸುಗಂಧ ಮನಗೊಂಬ ನಿಖಳ ವೈಭೋಗದಿಂದಿ 
ರ್ವರು ದಿನಗಳೆದರು ಬಹುಸುಖದಿ (ಮೋಹತ.೩೩-೩. ೨. ವ ಸಹಪಂಕ್ತಿಭೋಜನ ೧ : 
ಧನವನಿತ್ತಾದೂಡೆಯು ಸಹಭೋಜನವನುಂಡಾದೊಡೆಯು . . , ರಿಪುಜನಪತಿಯ 
ವಶಮಾಳ್ಳುದು (ಉವ್ಮಾ. ೮-೪೫); ನಿಮ್ಮ ರಾಜರುಗಳು ರಾಯಭಾರಿಯನ್ನು ಕರೆದು 
ಅವನೊಡನೆ ಸಹಭೋಜನ ಮಾಡುತ್ತಾರೆ (ಪ್ರವಾಇ.॥.೧೬೨). ೩. [ವೀಶೈ) "ಮುಂದಿಟ್ಟ 
ಪದಾರ್ಥಗಳನ್ನೆಲ್ಲ ಲಿಂಗಕ್ಕೆ ಮೊದಲು ಕೊಟ್ಟು ಭೋಜ್ಯಬೋಜ್ಯಕ್ಕೆ 
ಕೊಟ್ಟುಕೊಂಬುದು ಸಹಭೋಜನವು'' (ಶಿವಾಕೋ. ೧೧೨): ಸಹಭಾ।ಪಾಕಾಂ. ಭೋ] 

ಸಹಭೋಜನವೆಂದೆಂಬರು ಭಾಜನವಾವುದು ಭೋಜನವಾವುದೆಂದಲೌಯರು 


10 


ಜನ 


೮೪೩೭ 


ಸಹಸಾ 


ಸಹವರ್ತಿ (ನಾ). ೧. ಅನುವರ್ತಿ;ಸಂಗಡಿಗ : ತನುಜ ಕೇಳೆನ್ನೊಡನೆ ಸಹವರ್ತಿಯಾಗಿ 
ನೀಂ ಬಿನದದಿಂದೇನನೊಡರಿಚಿದೆಯದು ಪೂಜೆಯಾಗನುಕರಿಪೆನು (ಸೌಂದಪು. ೬ ೫೧): 
ಎಂಥೆಂಥ ಕುತ್ತುಗಳಲ್ಲಿ ಸಹವರ್ತಿಗಳಾಗಿ . . . ಈ ಗಂಡಾಂತರದಲ್ಲಿ ಒಂಟಿಗನಾಗಿ 
ಉಳಿಯಬೇಕಾಯಿತೇ? (ಮೇದಿಮ. ಎ. ಅನುವರ್ತಿಯಾದುದು; 
ಸಂಗಡವಿರುವುದು : ಈ ಮೊದಲನೆಯ ಗುಂಪಿನ ಇಬ್ಬರು ವಿಮರ್ಶಕರು ಇದು 
ಕಾವ್ಮದೃಷ್ಟಿಗೆ ಪ್ರೇರಕವಾಗುವ ಭಾವದ ಸಹವರ್ತಿ ಎನ್ನುತ್ತಾರೆ (ಭಾವಗೀ. ೨೪). 

(ಸಂ. ಸಹವರ್ತಿನ್‌। 

ಸಹವಾಸ (ನಾ). ೧. ಒಟ್ಟಿಗೆ ವಾಸಿಸುವುದು; ಜೊತೆಯಲ್ಲಿ ಬದುಕುವುದು. 
೨. ಒಡನಾಟ; ಸ್ನೇಹ : ಹರಿಯ ಸಹವಾಸಮೇ ಸಾಲ್ಗು ಜಗದೊಳ್ಳ.ಧರ್ಮಮಂ 
ಪಹಿಸದವರಾರು (ಜೈಮಿಭಾ. ೮-೪೪): ದುರ್ಜನನ ಸಹವಾಸದಿಂದ ಸಜ್ಜನ ಕೆಡುವನು 
(ಗಾದ). ೩. ಸಂಭೋಗ; ಕೂಟ ಅವನು 
ಆರೋಗ್ಯವನ್ನು ಕೆಡಿಸಿಕೊಂಡ (ರೂಢಿ). ಸಂ.) 

ಸಹವಾಸದೋಷ (ನಾ). ಒಡನಾಟದಿಂದ ಉಂಟಾಗುವ ದೋಷ, - ಕಳಂಕ : 
ಎಲ್ಲ ಸ್ಥಳದೋಷ, ಸಹವಾಸದೋಷ, ಸ್ರಭಾವದೋಷವಲ್ಲ (ರಂಗನಾ. ೬). ಸಂ.) 


ck). 


ವೇಶೆಯ ಸಹವಾಸದಿಂದ 


[ 
ಭಾಜನವೆ ಅಂಗ ಭೋಜನವೆ ಲಿಂಗ (ಅವಚಂ. ೨೮೦-೧೨೮೩); ಸಹಭೋಜನವ ಮಾಡುವನ |5| ಸಹವಾಸಿ (ಗು). ೧. ಒಟ್ಟಿಗಿರುವ; ಜೊತೆಗಿರುವ. (ನಾ). ೨. ಒಟ್ಟಿಗೆ 


ಇರವು ಹೇಗೆಂದಡೆ ದಗ್ನಪಟದಂತೆ . . 
(ಸಕವ. ಕ. 1. ೧೨೫-೪೭೬). ಸಂ.) 

ಸಹಭೋಜನಿಗ (ನಾ). ಜೊತೆಯಲ್ಲಿ ಊಟಮಾಡುವವನು: ಹನುಮ 
ನೀನೆಮ್ಮೊಡನೆ ಸಹಭೋಜನಿಗನೆಂದಿದಿರೆದ್ದು . . . ಅಮಲವಿಪ್ಟರದ ಕೊನೆಯಲಾತನ 
ನಿಲಿಸಿದೆನು (ತೊರರಾ. ೬-೫೫-೪೭). (ಸಹಭೋಜನ +# -ಇಗ। 

ಸಹಭೋಜಿ (ನಾ). ಎ ಸಹಭೋಜನಿಗ : ಸಹಜಾತ, ಸಹಧರ್ಮಿ, ಸಹಭೋಜಿ | 
(ಶಮದ. ೨೯೧ ಪ್ರಯೋ). [ಸಂ. ಸಹಭೋಜಿನ್‌] 

ಸಹಮತ (ನಾ). ಒಮ್ಮತ; ಏಕಾಭಿಪ್ರಾಯ : ಈ ಗುರುಶಿಷ್ಠರ ಸಹಮತದಿಂದ 
ಟಿಳಕರು ವಣಿಯಲ್ಲೇ ಇರುವದೆಂದಾಯಿತು (ಸ್ಮೃತಿಚಿ. ೯೨). [ಸ0.1 

ಸಹಮತಿ (ನಾ). ೧. ಐಕಮತ್ಕ; ಒಗ್ಗಟ್ಟು : ಹಣವಿಲ್ಲ; ಹಣವಿಲ್ಲದೆಯೂ ದೊಡ್ಡ 
ದೊಡ್ಡ ಕಾರ್ಯಗಳನ್ನು ಸಾಧಿಸಬಹುದಾದ ಸಹಮತಿಯಲ್ಲ 
೨. ಒಪ್ಪಿಗೆ; ಅಂಗೀಕಾರ : ಮೇಲೆ ಹೇಳಿದ ಸೂಚಿಗಳಲ್ಲಿನ ಇತರ ಯಾವ 
ವಿಷಯಗಳನ್ನು ಆ ರಾಜ್ಯದ ಸರ್ಕಾರದ ಸಹಮತಿಯೊಡನೆ ರಾಷ್ಟ್ರಪತಿಯವರು 
ಆದೇಶದ ಮೂಲಕ ಉಲ್ಲೇಖಿಸಬಹುದೋ ಅಂಥವುಗಳ ಮಟ್ಟಿಗೂ ಪರಿಮಿತವಾಗ 
ತಕ್ಕುದು (ಭಾಧಾನ. ೨೨೬). (ಸಂ.] 

ಸಹಮೂಲ (ಗು). ೧. ಬೇರುಸಹಿತವಾದ; ಬೇರಿನಿಂದ ಕೂಡಿದ. (ನಾ). 
೨. ಒಂದು ಬಗೆಯ ಔಷಧೀಮೂಲಿಕೆ : ಮುಳ್ಳುಸುಂಡೆ ಸಹಮೂಲದ 
ಚೂರ್ಣ ಸಮಸಕ್ಕರೆ ಬೆರಸಿ ಎರಡುವರಹಾ ತೂಕ ನಿತ್ಮ ಸೇವಿಸೆ ವೀರ್ಯವೃದ್ಧಿಯಹುದು 
(ಉಮಶಾ, ೨೬೪); ಜಾತರಾಸಿ ಸಹಮೂಲ ದ್ರಾಕ್ಷಿಹಣ್ಣು . .. ಕಷಾಯವನಿಕ್ಕಿ ತೆಗೆದು 
ಕೊಳ್ಳಲು ಶೀತಜ್ವರ ಪರಿಹಾರವಾಗುವುದು ಸಠವೈ. ೬%). xc.) 

ಸಹಯಿಗ (ನಾ). ನೆರವಿಗೆ ಬರುವವನು; ಸಹಾಯಕ : ಚರಾಚರಂಗಳಲಿರ್ಪ 
ಜನಜಾಲ ಹರಿಗೆ ಸಹಯಗರಾಗಿ ಬರಲು (ಕೋಗಯ. ೧೮-೬೯). "ಸಹಾಯಿಗ' ಪರಾ. 


. ಒಡಲಿನ ಆತ್ಮನ ಭೇದದಂತಿರಬೇಕು 


20 


25 


(ಪ್ರೇಮಾಶ್ರ. ೯೫.). 


35 


[ಆ ಸಹಾಯಕ। 

ಸಹಯೋಗ (ನಾ). ಸಹಕಾರ; ನೆರವು : ಈ ಕನ್ನಡರೂಪವನ್ನು ಆಡುವ ಸಮರ್ಥ 
ನಟರೊಬ್ಬರ ಸಹಯೋಗ ದೊರಕುವುದಾದರೆ - ಇದನ್ನು ಇನ್ನಷ್ಟು ಉತ್ತಮಪಡಿಸುವ 
ಅಭಿಲಾಷೆಯುಳ್ಳವರಾಗಿದ್ದಾರೆ (ವೀರಯೋ. ೪॥ ಪೀಠಿಕೆ)... [ಸಂ.1 

ಸಹಯೋಗಿ (ನಾ). ೧. ಜೋಡಿ; ಜೊತ : ಪಾಶ್ಚಾತ್ಮರಲ್ಲಿ ಕಾವೃಮಾಮಾಂಸೆ 
ಬೆಳೆಯುತ್ತಾ ಹೋದಂತೆ ಅದರ ಪ್ರಾಯೋಗಿಕರೂಪವಾದ ಸಾಹಿತ್ಯವಿಮರ್ಶೆಯೂ 
ಸಹಯೋಗಿಯಾಗಿಯೆ ಬೆಳೆದು ಬಂದಿದೆ (ಬಂಕಿಮ. ೯ ಮುನ್ನುಡಿ. ೨. ಸಹಚರ; 
ಸಂಗಡಿಗ : ಡಾರ್ವಿನ್ನನ ಸಹಯೋಗಿ . . . ಈ ರೀತಿ ಸ್ಪಷ್ಟವಾಗಿ ಬರೆದಿರುತ್ತಾನೆ |45 

[ಸಂ. ಸಹಯೋಗಿನ್‌। 


40 


(ಜೀವಾತ್ಮ. ೨೩೬). 


| (ಬಾವನ. ಎ೧); ಬಹಳೆಬಲ ನುಗ್ಗಾಯ್ತು ಶಿಶುವಿನ ಸಹಸ ಕುಂದದು (ಕುವ್ಮಾದ್ರೋ. ೫-೫೧); 


ವಾಸಿಸುವುದು. ೩. ಒಟ್ಟಿಗೆ ವಾಸಿಸುವವನು; ಜೊತೆಗಿರುವವನು : ಸಹವಾಸಿ 
— ಸಾವಾಸಿ (ಶಮದ. ೨೯೧ ಪ್ರಯೋ); ಸೆಂಟ್ರಲ್‌ ಹಾಸ್ಟೆಲಿನಲ್ಲಿ ಒಂದೇ 
ಕೊಠಡಿಯಲ್ಲಿದ್ದ ಸಹವಾಸಿಗಳು (ಮಹಾಗ. ೩). ೪. ಒಂದು ಪಂಗಡದ ಹೆಸರು : 
ಘನತರದ ಸಹವಾಸಿವಂಶದೊಳನುಪಮನು ಮಹಲಿಂಗದೇವನ ತನಯನಹ ಶ್ರೀರಂಗ 
(ಅಮೃತ. ೧-೩). "ಸಾವಾಸಿ' ಪರಾ. (ಸಂ. ಸಹವಾಸಿನ್‌। 

ಸಹಶಿಕ್ಷಣ (ನಾ). ಶಾಲಾಕಾಲೇಜುಗಳಲ್ಲಿ ಹುಡುಗರುಮತ್ತು ಹುಡುಗಿಯರು 
ಒಟ್ಟಿಗೆ ವಿದ್ಯಾಭ್ಯಾಸಮಾಡುವುದು : ಸಹಶಿಕ್ಷಣದಿಂದ ವಿದ್ಧಾರ್ಥಿ, ವಿದ್ಯಾರ್ಥಿನಿ 
ಯರಲ್ಲಿ ಸಮಾನಮನೋಭಾವನೆ ಬೆಳೆಯಲು ಅವಕಾಶವಾಗುತ್ತದೆ (ರೂಂ). |ಸಂ.1 

ಸಹಸ (ಗು). ೧. ಸಾಹಸವುಳ್ಳ; ಕಸುವಿನಿಂದ ಕೂಡಿದ : ಕಾಯ್ದು'ಬಿಟ್ಟರು ನಕುಲ 
ಸಾತೃಕಿಯ ಸಹಸ ದ್ರುಪದ ವಿರಾಟರುಗಳುಮ್ಮಹವ ಸೆಳೆದರು (ಕುವ್ಮಾದ್ರೋ. ೪ ೪೨). 
(ನಾ). ೨. ಕಸುವು; ಸಾಮರ್ಥ,; ಸಾಹಸ : ""ಸಷಸಮೆಂದೊಡೆ ಸತ್ವಂ” 


ಚಿದ 
ಓಲ 


ಸಹಸದಿಂ ಕಲಿಕಾಮನಂ ಗೆಲುದರಿದಿನ್ನು (ಸೌಂದಪು. ೧೬-೪೫). ೩. ಪರಾಕ್ರಮಶಾಲಿ ; 
ಸಾಹಸಿ : ಭೀಮ ಬಾ ಸಹಸ ಬಳಲಿದೆಯಲಾ ಎಂದು . . . ಕರೆಯಲ್‌ 
(ತುರಂಗ. ೭೭-೨೨). ೪. ಚಾಂದ್ರಮಾನವರ್ಷದ ಒಂಬತ್ತನೆಯ ತಿಂಗಳು; 
ಮಾರ್ಗಶಿರಮಾಸ : ಬಹಿರುದ್ಕಾನಾಂತರದೊಳ್‌ ಸಹಸೋದಿತ ಮತ್ತಕೋಕಿ 
ಲೋಚ್ಚೈರ್ಧ್ವಾನಂ ಮುಹುರಾಕರ್ಣಿಸೆ (ಕಎರಾ.೧-೫೬). (ಸಂ. ಸಹಸ್‌। 

ಸಹಸಂಚಾರಿಕೆ (ನಾ). [ಕಾವ್ಶಮಾ] ನಾಯಿಕೆಯ ನಾಲ್ಕು ಬಗೆಯ ಪರಿಚಾರಿಕೆ 
ಯರಲ್ಲಿ: ಒಬ್ಬಳು; ಸಹಚರಿ : ಅಭಿಸಾರಿಕೆ ಚತುರಿಕೆ ಸಹಸಂಚಾರಿಕೆ 
ದೂತಿಕೆಯರೆಂಬ ಚತುರ್ವಿಧಸಖಿಯರಿಂ (ಎವೇಕ .೧೮೩). (ಸಂ. ಸಹಸಂಚಾರಿಕಾ) 

ಸಹಸಂಭವ (ನಾ). ಒಡಹುಟ್ಟಿದವನು; ಸಹೋದರ : ಪತಿಯ ಸಹಸಂಭವನ 
ಮರಣವೃತಿಕರವ ನೋಡಿದಡೆ ದುಷ್ಕೀರಿತಿಯ ಮೊಳೆ ಹೊಮ್ಮುವವಲೇ ರವಿಸುತನೆ 
ಕೇಳೆಂದ (ಕುವ್ಮಾಕ. ೯೯-೬೧). |ಸಂ.1 

ಸಹಸಂಭೂತ (ಗು). ೧. ಜೊತೆಯಲ್ಲಿ ಹುಟ್ಟಿದ : ಸಹಸಂಭೂತವಿನೂತಭೂಷಣ 
ಗಭಸ್ತಿಸ್ತೋಮಮುದ್ದಾಮ ತದ್ಗೃಹ ತದ್ದೇಹಮರೀಚಿಯೊಳ್‌ ಸೆಣಸೆ (ನೇಮಿಪು. ೨-೬೬). 
(ನಾ). ೨. ಎ ಸಹಸಂಭವ : ಸಹಸಂಭೂತನೆನೆಂದಿಳಾವಳಯದೊಳ್‌ ಸದ್ವಸ್ತು 
ಸಂದೋಹಮಂ ಸ್ಪೃಹೆಯಿಂ ಕೊಂಡೆನೆ (ನೇಮಿಪು. ೩-೧೫೦). [ಸಂ.] 

ಸಹಸಾ (ಅ). ೧. ವೇಗವಾಗಿ; ರಭಸದಿಂದ. ೨. ಏಕಾಏಕಿಯಾಗಿ; 
ಇದ್ದಕ್ಕಿದ್ದಂತೆ : ""ಸಹಸಾ ಶಬ್ದಂ ವರ್ತಿಕುಮಹೇತುತತ್ಕಾಲಮೆಂಬಿವೆರಡರ್ಥದೊಳಂ'' 
(ವಸ್ತುಕೋ. ೧೩೬-೧೧೦);ಆ ಸಮಯದಲ್ಲಿ ಒಂದು ಹಸಿದ ನರಿ ಸಹಸಾ ಆ ಸಿಂಹವನ್ನು ಕಂಡು, 

|  ಓಡಲಾರದೆ ಅದರ ಮುಂದೆ ಅಡ್ಡಬಿದ್ದಿತು (ಬುದ್ಧಜಾ. ೧೪೭). ೩. ಸಾಮಾನ್ಯವಾಗಿ : 


ಸಹಸಿ 


ದಿನಾಲು ನಿಯಮದಿಂದ ವ್ಮಾಯಾಮ ಮಾಡಿದರೆ ಸಹಸಾ ಅಜೀರ್ಣವಿಕಾರವಾಗದು 
(ಮುಂಬಯಿ. ೪-೧); ಸುಶಿಕ್ಷಿತಮಹಿಳೆಯರೂ ಕೂಡ ಇಂಥ ಪ್ರವಾಸವನ್ನು ಸಹಸಾ 
ಸ್ವತಂತ್ರವಾಗಿ ಕೈಕೊಂಡಾರೆಂದು ನಮಗೆನಿಸುವುದಿಲ್ಲ (ಸಮಜೀ.೮೧೨). 
(ಸಂ./ ಹಿಂ. ಮರಾ. ಸಹಸಾ) 

ಸಹಸಿ (ಗು). ೧. ಪರಾಕ್ರಮಶಾಲಿಯಾದ; ಸಾಹಸವುಳ್ಳ. (ನಾ). 
೨. ಪರಾಕ್ರಮಶಾಲಿ; ಸಾಹಸಿ : ಅಹುದಹುದು ಕಲಿಭೀಮ ಸಮರದ ಸಹಸಿಗಳ 
ಲೆಕ್ಕಿಸೆನು ನೀನತಿಸಹಸಿಗಸುವನು ತೆಜುವೆಯೆಂಬುದನಆ್‌ಯಲಾ ಕೇಳ್ದು (ಕುವ್ಮಾದ್ರೋ. 
ಓರಿಇ. ಪರಿ. ೨೯೪-೨); ನಿನ್ನ ಮಗನತಿಸಹಸಿ ಕೇಳು (ಉತ್ತರಾ. ೭-೭೫). [ಸಂ. ಸಹಸಿನ್‌] 

ಸಹಸಿಗ (ನಾ). ಎ ಸಹಸಿ ೨ : ಸಹಸಿಗನ ಹಾವುಗೆಯ ಹಜ್ಜೆಯಿವೆ (ಸಿದ್ದರಾ. ೨-೩೫); 
ಸಾರಡಿ ಸಹಸಿಗನ ಸಂತೈಸಿ ತಂದನು ರಾಜಮಂದಿರಕೆ (ಕುವ್ಮಾಕ. ೩-೨೭); 
ನಿನ್ನವೊಲು ಬಲುಬಾಹು ಸಹಸಿಗ(ಪಾಕಾಂ. ಸಾಹಸ)ರಿನ್ನು ಜನಿಸರು ಜಗದೊಳು 
(ಹೊರರಾ ೩-೬-೫೩). [ಸಹಸ + -ಇಗ] 

ಸಹಸಿತನ (ನಾ). ಶೌಯ; ಪರಾಕ್ರಮ; ಕಲಿತನ : ಕೆಡೆಪಿ ಪಿಡಿದೆತ್ತಿಯೊತ್ತಿ 
ಕುಸುಬಿ ಕುಸುಕಿಟ್‌ದು ಪೊಸೆದು ಪೂಳ್ಳೆ ಸ!ಪಾಠಾಂ. ಸಾ]ಹಸಿತನಕೆ ಬೆರಸಿದ ಮಲ್ಲನನೊರಸಿ 
(ದಕ. ೨-೧೦೫ ವ). (ಸಹಸಿ * - ತನ) 

ಸಹಸಿಸು (ಕ್ರಿ). ಸಾಹಸ ಮಾಡು; ಪ್ರಯತ್ನಿಸು : ಇಹುದಕಿಂತೊಳಿತಿಹುದು; 
ಒಳಿತ ಗಳಿಸಲ್ಪಹುದು ಸಹಸಿಸುವೆನದಕೆನುವ ಮತಿಯಿನೇ ಪ್ರಗತಿ (ಮಂಠುಕ. ೨೧೫). 

(ಸಹಸ + - ಇಸು) 

ಸಹಸ್ತ (ನಾ). ೧. ಕೈಗಳನ್ನು ಹೊಂದಿರುವುದು. ೨. ಆಯುಧಗಳನ್ನು 
ಪ್ರಯೋಗಿಸುವುದರಲ್ಲಿ ನೈಪುಣ್ಮ ಪಡೆದಿರುವವನು, - ಕುಶಲನಾದವನು : 
"'ಕೃತಶಿಕ್ಸಾಸ್ತ್ರಂ ಸಹಸ್ತ೦'' (ವಸ್ತುಕೋ. ೯೯-೬). !ಸಂ.] 

ಸಹಸ್ಯ (ನಾ). ಚಾಂದ್ರಮಾನದ ಒಂದು ತಿಂಗಳಿನ ಹೆಸರು; ಪುಷ್ಕಮಾಸ : 
““ಪುಷ್ಮಮಾಸಮಂ ಸಹಸ್ಮಮೆಂಬುದು'' (ಹಲಾಯು. ೧೯-೧೧೪). ([ಸಂ.] 

ಸಹಸ್ರ (ನಾ). ೧. ಒಂದು ಸಂಖ್ಯೆ; ಹತ್ತುನೂರು; ಸಾವಿರ : ಸಹಸ್ರಕಾಷ್ಠದ 
ಭಾರ ಸದ್ಮೋಫೃತ ಕುಂಭ ನೂಲು (ಪುರಂದ. ಧಾ. ೫-೫೭-೧); ಸಹಸ್ರಭೇದಯುಕ್ತಮಾದ 
ಸಾಮವೇದಂ . . . ಪ್ರಸಿದ್ಧಸದ್ಮದೊಳ್‌ ಭವಂ (ಹಾಲಾಸ್ಕ. ೧-೧೭-೩೬೪). ೨. ಅನೇಕ; 
ಬಹಳ : ಅತಿರಥಸಹಸ್ರಮಿರಲಪ್ರತಿರಥನೊರ್ವನೆ ಮುಕುಂದನಿಸೆ (ಜಗಎ. ೧೨-೨೨); 
ಕಟ್ಟಿದರಜಸ್ರಂ ಸಹಸ್ರಶಿಲ್ಪಿಗಳಲ್ಲಿ ಸ್ಮಾರಕನಿಕೇತನಸ್ತೂಪಮಂ (ಚತ್ರಾಂಗ. ೯೦-೨೪೯೨); 
ಸಮಯಕ್ಕಾಗದ ಅರ್ಥ ಸಹಸ್ರವಿದ್ದರೂ ವೃರ್ಥ (ಗಾರು. ೩. [ಗಣಿತ] ಹಲವು 
ಅಂಕಿಗಳಿರುವ ಸಂಖ್ಯೆಯಲ್ಲಿ ಬಲಗಡೆಯಿಂದ ಎಡಗಡೆಗೆ ಎಣಿಸುವಾಗ 
ನಾಲ್ಕನೆಯ ಸ್ಥಾನ : ಏಕಂ ದಹಂ ಶತಂ ಸಹಸ್ರಂ . . . ಇಂತು ಚವ್ವೀಸತಾಣವರೆ 
ಸಂಖ್ಮೆಯಕ್ಕುಂ (ಮಂಗರಾ.೧೦೫-೧೨). 

ಸಹಸ್ರಾರು ಎ ಅಮಿತವಾದ; ಅಸಂಖ್ಕಾತವಾದ: ಅಸ್ರಾಗ್ನಿ ಪೊತ್ತಿದ ಸಹಸ್ರಾರು 

ದೀವಿಗೆ ಸೊಡರ್ಮಾಲೆಗಳ್‌ ನರ್ತಿಸುವ ತಿಮಿರಕಾಳಿಯ ರಸನೆಗಳ ಹೋಲಿ 
ರಂಜಿಸಿದುವಲ್ಲಿ (ಚಿತ್ರಾಂಗ. ಆ೫-೨೩೪೬); ಸುತ್ತಲೂ ನಾನಾಪಕ್ಷಿಗಳ ಸಹಸ್ರಾರು 
ಕಂಠಧ್ವನಿಗಳು ಕೇಳಿಸುತ್ತವೆ (ಮಲಟ. ೨).  [ಸಂ.] 

ಸಹಸ್ರಕ (ನಾ). ೧. ಸಾವಿರ; ಸಹಸ್ರ, ೨. ಎ ಸಹಸ್ರ ೩ : ಏಕಂ ತು ಪ್ರಥಮಂ 
ಸ್ನಾನಂ ದ್ವಿತೀಯಂ ದಶಸಂಜ್ಞಿಕಂ... ಚತುರ್ಥಂ ತು ಸಹಸ್ರಕಂ (ವ್ಠವಶಾ. 6). [ಸಂ.] 

ಸಹಸ್ರಕರ (ನಾ). ೧. ಅಸಂಖ್ಯಾತವಾದ ಕಿರಣಗಳು : ಮತ್ತಮತಿಮ್ಮೆತ್ರಿಯುಂ 
ಸಹಸ್ರಕರಜ್ಮೋತಿಯುಂ . . . ಕರಮೊಪ್ಪೆ (ಶಾಂತಿಪು. ೧೨-೧೯ ವ). ೨. ಅಸಂಖ್ಯಾತ 
ವಾದ ಕಿರಣಗಳುಳ್ಳವನು; ಸೂರ್ಯ : ದಿವಮಂ ಧವಳಿಸಲಿರ್ದ ಸಹಸ್ರಕರ 
(ವಾಠಾಂ. ಕಿರಣ]ನಂತೆ ಇರ್ದಪಂ (ನಂಬರ. ೪-೧೮). ೩. ಸಾವಿರಹಸ್ತಗಳನ್ನುಳ್ಳವನು : 
ಸಹಸ್ರನೇತ್ರನಾಗಳ್‌ ಸಹಸ್ರಕರನಾದಂ . . . ಎನೆ ವಿರಾಜಿಸಿತು ಹಸ್ತಪದವಿನ್ಮಾಸಂ 
(ಅಜಿಪು. ೫-೧೯). (ಸಂ. 

ಸಹಸ್ರಕಿರಣ (ನಾ). ೧. ಎ ಸಹಸ್ರಕರ ೧ : ಸೂರ್ಯಕೋಟಿಪ್ರಭೆಯ ಬೆಳಗಿನ 
ಸಹಸ್ರ ಕಿರಣದ ಅಗ್ರಪಟಲದ ಬೆಳಗು ಕೂಡಲಸಂಗಯ್ಮನು (ಬಸವ. ೮೫೪). 


೮೪೩೮ 


ಸಹಸ್ರನಾಮಪೂಜೆ 


೨. = ಸಹಸ್ರಕರ ೨ : ಅನಂತರಂ(ಸಂಪಾದಿತ] ಪಿತೃತರ್ಪಣನುಮಭಿವಂದಿತ 
ಸಹಸ್ರಕಿರಣನುಂ . . . ಆಗಿ ಕತಿಪಯಪದಂಗಳಂ ನಡೆದು (ಕಾದಂಪೂ. ೭೯). (x0. 
ಸಹಸ್ರಕೂಟ (ನಾ). ಅಸಂಖ್ಯವಾದ ಶಿಖರ : ಸಪ್ತತಳಪ್ರಾಸಾದದ ಮೇಗಿರ್ವರುಂ 
ದಿಶಾವಳೋಕನಂಗೆಯ್ಕುತ್ತಿರ್ಪನ್ನೆಗಂ ಸಹಸ್ರಕೂಟಾಕಾರಮಪ್ಪುದೊಂದು ಮುಗಿಲಂ 
5| ಕಂಡು (ವಡ್ಡಾರಾ. ೧೯-೪); ಸಮಯಕ್ಕೆ ಪಂಚಶತವಧಿಕಮಾಗೆ ಸಮಯಿಸಿ ಸಹಸ್ರಕೂಟ 
ಸಹಸ್ರಾಸ್ರಮುಮಂ ಸಮಯಿಸಲಾರ್ಗಂ ಸಮಯಿಸಿದಳ್‌ ಸಮನೆ ದಾನಚಿಂತಾ 
ಮಣಿಯೊಳ್‌ (ಅಜಪು. ೧-೫೯). (|ಸಂ.) 
ಸಹಸ್ರಗುಣ (ನಾ). ಸಾವಿರಪಾಲು ; ಸಾವಿರದಷ್ಟು :ಪಾಯ್ದುವಿಷಪ್ರತತಿಗಳಧಿಕಂ 
ತಚ್ಛರತತಿಯಿಂ ಗಣನೆಗೆ ಸಹಸ್ರಗುಣಮೆಂಬಿನೆಗಂ (ಜಗವಿ. ೧೨-೨೨). ಸಂ.) 
10 ಸಹಸ್ರಫ್ನಿ (ನಾ). ಒಂದು ಬಗೆಯ ಆಯುಧ : ಸಹಸ್ರಖ್ಲ ... ಖೇಟಕ ಮುಂತಾದ 
ಶತ್ರುಜಯಾತ್ಮರಕ್ಷಾದಿಸಾಧನೆವಿಶೇಷಂಗಳಿಂದಲುಂ (ವಿವೇಕ. ೨೬೬). [ಸಂ.] 
ಸಹಸ್ರಜಿಹ್ವ (ನಾ). ಸಾವಿರ ನಾಲಿಗೆಯುಳ್ಳವನು : ವಜ್ರಾಯುಧಮಹೀಪಾಲನೊಳ್‌ 
| ಸಹಸ್ರಜಿಹ್ವನಪ್ಪ ನಾಗರಾಜನೆನೆ ಪೋಲ್ತು ನುಡಿಯೆ (ಕಾಂತಿಪು. ೮-೧೩ ವು.  [ಸಂ.) 
ಸಹಸ್ರದಂಡ (ನಾ). ದಂಡನೆಯ ರೂಪದ ತೆರಿಗೆಯಿಂದ ಬರುವ ಆದಾಯ : 
15| ನಿಧಿನಿಧಾನನಿಕ್ಷೇಪ ಸಹಸ್ರದಣ್ಣಂ ಮೊದಲಾಗಿ ದುಷ್ಟನಿಗ್ರಹ ವಿಸಿಷ್ಟಪ್ರತಿಪಾಳನಂಗೆಯ್ದು 
ಸುಖದಿನಾಳುತ್ತಿರೆ (ಎಕ. ೫೬ ಚಿತ್ರದು. ೪೯-೧೯; 947). [ಸಂ.) 
ಸಹಸ್ರದಂಪ್ಪ (ನಾ). (ಸಾವಿರ ಹಲ್ಲುಗಳನ್ನು ಹೊಂದಿರುವ) ಒಂದುಬಗೆಯ 
ಮಾನು; ಪಾಠೀನ: ""ವೈಸಾರಿಣಃ . . . ಸಹಸದಂಷೃಃ, ಪಾಠೀನಃ- ಈ ೧೩ ಮಾನ್‌'' 
(ಹಲಾಯು. ೧೦೮-೩೬).  [೫ಂ.] 
ಸಹಸ್ರದಲ, ಸಹಸ್ರದಳ (ನಾ). ೧. ಸಾವಿರದಳಗಳನ್ನೊಳಗೊಂಡುದು ; 
ತಾವರೆ : ಪೊಡವಿಯೊಳಗೆಂದುಂ ಪ್ರಭವಿಸದ ಗಿಡುವಿನೊಳು ಛವಿವಡೆದು ನವಕಂಬಡೆದ 
ನವ್ಯ ಸಹಸ್ರದಲ (ಪಾಕಾಂ. ೪] ಶತದಳಮನರ್ಪಿಸುತ (ಬಸಪ. ೩೫-೧೩). ಸಹಸ್ರದಳ: ೨. 
[ಯೋಗ] ಶಿರಸ್ಸಿನ ಅಗ್ರಭಾಗದಲ್ಲಿರುವುದೆಂದು ಭಾವಿಸಲಾದ, ಮಗುಚಿಟ್ಟ 
ತಾವರೆಯನ್ನು ಹೋಲುವ, ಆತ್ಮದ ಪೀಠಸ್ಥಾನವೆಂದು ಹೇಳಲಾಗುವ 
ಒಂದು ಬಗೆಯ ಕುಹರ; ಶಿರಸ್ಸಿನಲ್ಲಿ ಅಧೋಮುಖವಾಗಿರುವುದೆಂದು 
ಹೇಳಲಾದ ಸಹಸ್ರದಳಕಮಲ :; ಸಹಸ್ರದಳ ತ್ರಿದಳ ಏಕದಳ ಪದ್ಮತ್ರಯಂಗಳು 
(ಎವೇಕ.೧೩೪). "ಸಹಸ್ರದಳಕಮಲ' ಪರಾ. (ಸಂ. 
ಸಹಸ್ರದಳ "ಸಹಸ್ರದಲ' ನೋ. 
ಸಹಸ್ರದಳಕಮಲ (ನಾ). ಎ ಸಹಸ್ರದಲ ೨ : ಸಂತತಂ ಬ್ರಹ್ಮರಂದ್ರದ 
ಸಹಸ್ರದಳಕಮಲಮಂತದರ ಕರ್ನಿಕಾಮಧ್ಮ ಬಹ ಶಶಿಸೂರ್ಯಕಾಂತಿ ಪ್ರಜ್ವಲಿಪ ತದಾತ್ಮ 
ಜ್ಕೋತಿರ್ಲಿಂಗಮನುವಾ ಮನೋದೃಷ್ಟಿಯಾ ಮೊಂದುಗೊಳಿಸುತ್ತ (ನವಮೋ.೧೮-೩೦). 
[ಸಂ.ಸಹಸ್ರದಲಕಮಲ] 
ಸಹಸ್ರದೃಕ್ಕು (ನಾ). ಸಾವಿರ ಕಣ್ಣುಗಳನ್ನುಳ್ಳವನು; ಇಂದ್ರ : "" ಪುರುಹೂತಂ 
» ೬ ಸಹೆಸ್ರದೃಗ್ರೃದ್ಧಶ್ರವಂ . . . ಶಚಿಪಾಲನೆಂದರೆ ಶಕ್ರನಕ್ಕುಂ'' (ಮಂಗರಾ. ೧೨-೧). 
[ಸಂ. ಸಹಸ್ರದೃಶ್‌) 
ಸಹಸ್ರನಯನ (ನಾ). ಎ ಸಹಸೃದ್ಧಕ್ಕು : ಅಂತು ಸಹಸ್ರನಯನಂ ಸುಖರಸನಿಮಾಲಿತ 
ನಯನನಾಗೆ (ಅಜಿಪು. ೪-೧೬ ವ). [ಸಂ.] 
ಸಹಸ್ರನಾಮ (ನಾ). ೧. (ಯಾವುದಾದರೂ ದೇವತೆಯ) ಸಾವಿರ 
ಹೆಸರುಗಳು : ಲಲಿತಾಸಹಸ್ರನಾಮದಲ್ಲಿ ಏನು ಹೇಳಿದೆ, ಅಪ್ಪಯ್ಯ? 
(ಮನೋನಂ. ೧೫೪). ಪಿ. ಸಹಸ್ರನಾಮಪೂಜೆ : ಅಮ್ಮನವರಿಗೆ ಕುಂಕುಮಾರ್ಚನೆ, 
ಸಹಸ್ರನಾಮ, ಅಷ್ಟೋತ್ತರಪೂಜೆ ಎಲ್ಲವನ್ನೂ ಕ್ರಮವಾಗಿ ಮಾಡಿ . . 
ಹಾಡಲಾರಂಭಿಸಿದರು (ಹಂಗೀತ. ೧೯೮). ೩. (ಆಲಂ) ಬಯ್ಲುಳು; ನಿಂದೆ : ಸದ 
ಅಷ್ಟಕ್ಕೆ ಏಟು ಹಾಕುವುದನ್ನು ನಿಲ್ಲಿಸಿ 'ಸಹಸ್ರನಾಮ' ಷುರುವು ಮಾಡಿದರು 
(ಸುವಸಂ. ೨೦). (ಸೆಂ. ಸಹಸ್ರನಾಮನ್‌] 
ಸಹಸ್ರನಾಮಪೂಜೆ (ನಾ). ಒಂದು ನಿರ್ದಿಷ್ಟವಾದ ದೇವತೆಯ ಸಾವಿರ 
ಹೆಸರುಗಳನ್ನು ಉಚ್ಚರಿಸುತ್ತಾ (ಬಿಲ್ವ, ತುಳಸಿ, ಮಂಗಳದ್ರವ್ಮ ಅಥವಾ 


30 


45 


ಸಹಸ್ರನಾಮಾರ್ಚನೆ 


ಯಾವುದಾದರೂ) ಸಾವಿರ ಹೂವುಗಳನ್ನು ಒಂದೊಂದು ಹೆಸರು 
ಹೇಳುವಾಗಲೂ ಅರ್ಪಿಸುತ್ತ ಮಾಡುವ ಪೂಜೆ, -- ಅರ್ಚನೆ : ಬಳಿಕ 
ಶ್ರೀಕಂಠಶಾಸ್ತ್ರಿಗಳು . . . ಸಹಸ್ರನಾಮಪೂಜೆ ಮಾಡಿ, ಮಂಗಳಾರತಿ ಮಾಡಿ, ತೀರ್ಥ, 
ಪ್ರಸಾದ ಕೊಟ್ಟರು (ಹಂಗೀತೆ. ೨೦೭). (ಸಂ. ಸಹಸ್ರನಾಮಪೂಜಾ। 
ಸಹಸ್ರನಾಮಾರ್ಚನೆ (ನಾ). ಎ ಸಹಸ್ರನಾಮಪೂಜೆ : ದೇವಸ್ಥಾನಕ್ಕೆ ಹೋಗಿ 
ದೇವರಿಗೆ ಸಹಸ್ರನಾಮಾರ್ಚನೆ ಮಾಡಿಸಿಕೊಂಡು ಬಾ (ರೂಢಿ). 
[ಸಂ. ಸಹಸ್ರನಾಮಾರ್ಚನಾ] 
ಸಹಸ್ರನಾಮಾವಳಿ (ನಾ). ೧. (ದೇವರ) ಸಾವಿರ ಹೆಸರುಗಳ ಸಮೂಹ : 
ಆ ವೃದ್ದರು ದೇವರ ಸಹಸ್ರನಾಮಾವಳಿಯನ್ನು ಭಕ್ತಿಯಿಂದ ಹೇಳುತ್ತಿದ್ದಾರೆ (ರೂಢಿ). 
೨. (ಆಲಂ) ನಿಂದೆಯ ಮೊತ್ತ : ಒಬ್ಬೊಬ್ಬನಿಗೂ ಸಹಸ್ರನಾಮಾವಳಿಯನ್ನು 
ಹಚ್ಚಿದರು (ಹಸುಹೊ. ೩೮೧). (ಸಂ. ಸಹಸ್ರನಾಮಾವಲಿ] 
ಸಹಸ್ರಪತ್ರ (ನಾ). ಸಾವಿರದಳಗಳನ್ನುಳ್ಳುದು; ತಾವರೆ : ""ಸಹಸ್ರಪತ್ರಂ, 
ಶತಪತ್ರಂ ... ಪಂಕಜಂ - ಈ ೧೭ ತಾವರೆ'' (ಹಲಾಯು. ೧೧೨-೫೭). (ಸಂ. 
ಸಹಸ್ರಪದಿ (ನಾ). ಸಾವಿರಕಾಲುಗಳಿರುವುದೆಂದು ಭಾವಿಸಲಾದ ಒಂದು 
ಬಗೆಯ ಕೀಟ; ಒನಕೆಬಂಡೆ ಹುಳು : ಸಹಸ್ರಪದಿಗಳಿಗೆ ಪ್ರತಿಭಾಗಕ್ಕೂ ಎರಡು 
ಜೊತೆ ಒಟ್ಟು ಸುಮಾರು ೨೧೩ ಜೊತೆ ಕಾಲುಗಳುಂಟು (ಕೀಟಬೆ. ೧೫). 
(ಸಂ. ಸಹಸ್ರಪದೀ। 
ಸಹಸ್ರಪಾದ (ನಾ). ೧. ಸಾವಿರ ಪಾದಗಳನ್ನು ಹೊಂದಿದವನು; ವಿಷ್ಣು. 
೨. ಸಾವಿರಕಿರಣಗಳನ್ನು ಹೊಂದಿದವನು; ಸೂರ್ಯ. (ಸಂ. 
ಸಹಸ್ರಫಣ (ನಾ). ಸಾವಿರ ಹೆಡೆಗಳನ್ನು ಹೊಂದಿರುವುದು; ವಾಸುಕಿ: 
ನಡೆಗಲ್ವಂದುಂ ಬಿಣ್ಬಿಂ ಕೊಡೆ ನೆಗೆದಪುದುರ್ವಿಯೆಂದು ವಾಸುಗಿ ಪಲವುಂ ಪೆಡೆಯಂ ಶಿಶು 
ನಡೆವೆಡೆಯೊಳ್‌ ಪಡೆದಾಂತು ಸಹಸ್ರಘಣನೆನಲ್‌ ಪೆಸರ್ವಡೆದಂ (ಪಂರಾಮಾ. ೩-೧೨೯). 
(೫0. 
ಸಹಸ್ರಫಳ (ನಾ). ಅಮಿತವಾದ ಫಲ,-- ಫಲಿತಾಂಶ : ಪರಮಕಲ್ಮಾಣಾ 
ವ್ಯHದಯಸಹಸ್ರಫಳೆಭೋಗಭಾಗಿನೀದ್ದ್ವಿಶೀಯಲಕ್ಷ್ಮೀಸಮಾನೆಯರಪ್ಪ . . 
ಮೈಲಳದೇವಿಯರು (ಎಕ. ೪! (8). ಪಾಂಡವ. ೪೨-೧೦; ?). (ಸಂ. ಸಹಸ್ರಫಲ। 
ಸಹಸ್ರಬಾಹು (ನಾ). ೧. ಸಾವಿರ ತೋಳುಗಳನ್ನು ಹೊಂದಿದವನು ; ಸಾವಿರ 
ಬಾಹುಗಳುಳ್ಳವನು. ೨. ಶಿವ. ೩. ಕಾರ್ತವೀರ್ಯ. ೪. ಬಲಿಯ ಮಗ ; 
ಬಾಣಾಸುರ. ೫. ವಿಷ್ಣು. (ಸಂ. 
ಸಹಸ್ರಭುಜ (ನಾ). ಸಾವಿರತೋಳುಗಳನ್ನು ಹೊಂದಿದವನು; ಕಾರ್ತವೀರ್ಯ : 
ತಲ್‌ದೈ ಸಹಸ್ರಭುಜನಂ . . . ಪರಶುರಾಮಾಕಾರದಿಂದಚ್ಕುತಾ(ಜಗವಿ.೧-೬೦). ([ಸಂ.1 
ಸಹಸ್ರಮಡಿ (ನಾ). ೧. ಸಾವಿರಪಟ್ಟು ; ಸಾವಿರಪಾಲು : ಸುರರಾಜನ ಸತಿಗೆ 
. ಸಹಸ್ರಮಡಿ ಮಿಗಿಲೆನಿಪಳ್‌ (ಧರ್ಮಾಮೃ. ೧೦-೧೧). ೨. ಸಾವಿರಪಾಲು 
ಮಿಗಿಲಾದುದು: ಅದಂ ಬಗೆವೊಡವರಿಂ ನೀವೆಮಗೆ ಸಹಸ್ರಮಡಿಯಪ್ಪುದಜ್‌ಂ 
ನಿಮಗೆ ಮಾಡಿದ ದಾನಮುಂ ಪಾಲುಕ್ಕಿಮ್ಮಡಿಸುವಂತಿಮ್ಮುಡಿಯಕ್ಕುಂ 
(ಧರ್ಮಾಮೃ. ೧-೧೨೬). (ಸಹಸ್ರ + ಮಡ್ಡಿ] 
ಸಹಸ್ರಮೌಲಿ (ನಾ). ಸಾವಿರತಲೆಗಳನ್ನುಳ್ಳವನು ; ವಿಷ್ಣು. (50.1 
ಸಹಸ್ರಲೋಚನ (ನಾ). ೧. ಸಾವಿರಕಣ್ಣುಗಳನ್ನು ಹೊಂದಿದವನು : ಪರಮನ 
ನಿರತಿಶಯಾಂಗಸ್ವರೂಪಮಂ ನೆಚೆಯೆ ನೋಡಲ್‌ . . . ಸುರೇಂದ್ರನುಂ ಗಡ 
ಸಹಸ್ರಲೋಚನನಾದಂ (ಆದಿ. ೭-೧೦೭). ೨. - ಸಹಸ್ರದೃಕ್ಕು : ಅನ್ನೆಗಂ 
ದ್ವಿತೀಯತೀರ್ಥಕರದಿನಕರೋದಯನಿವೇದಕಮಪ್ಪ ನಿಜಾಸನಕಂಪದಿಂ ಸಮುತ್ಪನ್ನಾ 
ವಧಿಬೋಧವಿಲೋಚನಂ ಸಹಸ್ರಲೋಚನನಟ್‌ದು (ಅಜಪು ೪-೭ ವ) ; ಅಂತು 
ಸಹಸ್ರಲೋಚನಂ . . . ಸಹಸ್ರಪತ್ರಾಯತನೇತ್ರನಂ ನೋಡಿ (ಜಗವಿ. ೪-೧೨೧ ವ). (ಸಂ.] 
ಸಹಸ್ರವೀರ್ಯೆ (ನಾ). ಒಂದು ಬಗೆಯ ಹುಲ್ಲು; ಗರಿಕೆ : ""ದೂರ್ವಾ, 
ಶತಪರ್ವಿಕಾ, ಸಹಸ್ರವೀರ್ಯಾ . . . ಅನಂತಾ - ೬ ಗರಿಕೆಹುಲ್ಲಿನ ಹೆಸರುಗಳು'' 


(ಸಿದ್ಧಾಂತಿ. ೧೪೯). (ಸಂ. ಸಹಸ್ರವೀರ್ಯಾ। 


೮೪೩೯ 


ಸಹಸ್ರಾರ 


| ಸಹಸ್ರವೇದಿನಿ (ನಾ). ಒಂದು ಬಗೆಯ ಔಷಧಿದ್ರವ್ಮ : ಈ ಘಟಕೆ 
ಭಾವಿಸಲನರ್ಫ್‌ಮಕ್ಕುಂ ವಿನುತಂ ಸಹಸ್ರವೇದಿನಿಯೆಂದು ಭಕ್ತಿಯಿಂದನಘವೇಮಯ್ಯಂಗೆ 
ನಲಿಯುತಾ ಸಿದ್ಧನತಿವಿನಯದಿಂದಿತ್ತನಾ ಘುಟಿಕೆಯಂ (ಆರಾಚ. ೨-೧೩-೧೧). 
(ಸಂ. ಸಹಸ್ರವೇದಿನೀ। 
5| ಸಹಸ್ರವೇಧಿ (ನಾ). ೧. ಒಂದು ಬಗೆಯ ಸಸ್ಮ; ಪುಲ್ಲಂಪುರುಚೆ : 
“"ಸಹಸ್ರವೇಧೀ, ಚುಕ್ರಃ, ಆಮ್ಲವೇತಸಃ, ಶತವೇಧೀ - ೪ ಹುಳಿಹಚ್ಚೆ ಹೆಸರು, ಬಚ್ಚಲು 
ಹುಣಸೆ'' (ಸಿದ್ಧಾಂತಿ. ೧೪೪). ೨. ಇಂಗು; ಹಿಂಗು : "'ಸಹಸ್ರವೇಧಿ, ಜತುಕಂ . . . 
ರಾಮಠಂ - ೫ ಹಿಂಗು. ಇಂಗಿನ ಪೆಸರುಗಳು'' (ಸದ್ದಾಂತಿ. ೨೮೫); ಯಪ್ಪಿಮಧುಕ, ಏಲಕ್ಕಿ, 
ತವಕ್ಲೀರ, ಸಹಸ್ರವೇದಿನದಿ3 ತುರುಚಿನ ಬೇರಿನ ತಿಗುಡು 
ಇವುಗಳನ್ನು ಸಮತೂಕದಲ್ಲಿ ಚೂರ್ಣಿಸಿ (ಸಕವೈ. ೮೬). ೩. ಒ೦ದು ಬಗೆಯ ಬೆತ್ತ ; 
ನೀರುಹಬ್ಬೆ. (ಸಂ. ಸಹಸ್ರವೇಧಿನ್‌! 
ಸಹಸ್ರಶೀರ್ಷ (ನಾ). ಸಾವಿರತಲೆಗಳನ್ನು ಹೊಂದಿದವನು; ಪರಮಾತ್ಮ : 
ಸಹಸ್ರಶೀರ್ಷನಾದಿಪುರುಷನು ವೇದಪುರುಷನೊಬ್ಬ ಪುರುಷನು (ಬಸವ. ೯೫೫); ವಿನುತಿಸುತ್ತ 
ಸಹಸ್ರಶೀರ್ಷಾ ಎನಲು ಸಾವಿರತಲೆಗಳಿಸೆವಾತನ ತಲೆಯೆ ತಾ ನಿನ್ನ ತಲೆಯದು 
(ಬಸಪು. ೩೮-೬೦). ([ಸಂ.1 
ಸಹಸ್ರಾಂತಿಕ (ಗು). ಸಾವಿರವರ್ಷಗಳ ನಂತರದ : ಭಾಸ್ಕರನನ್ಹಿಪಣ್ಣಿತಪತಿಗಳುಂ 
ಸಹಸ್ರಾಂತಿಕಶಕಕಾಳಯುಕ್ತಾಬ್ರಮಧುಮಾಸಾವಸಾನದೊಳು . . . ಇನ್ಹಪುರಾತಿಥಿ 
ಗಳಾದರು (ಸೌಾಇಇ. xx , ೫೨-೩೯; 1077). [ಸಂ.1 
ಸಹಸ್ರಾಂಬಕ (ನಾ). ಸಾವಿರಕಣ್ಣುಗಳನ್ನುಳ್ಳವನು; ಇಂದ್ರ : ಸಹಸ್ರಾಂಬಕಸೇವಿತ 
ಮುಕ್ತಿವಧುವನೆಂದುಂ ಕೂಡಂ (ಜನಾಲೆ. ೧೩-೧೩). ಸಂ.) 
ಸಹಸ್ರಾಂಬಕಸೂನು (ನಾ). ಇಂದ್ರನ ಮಗ; ಅರ್ಜುನ : ಸಹಸ್ರಾಂಬಕ 
ಸೂನುಗಾದುದು ಮನೋರಥಸಿದ್ದಿಭವಂ ಮಹೋತ್ಸವಂ (ಶಬಶಂ. ೫-೫೩). [ಸಂ.1 
ಸಹಸ್ರಾಂಶು (ನಾ). ೧. ಎ ಸಹಸ್ರಕರ ೨ : ""ರವಿ ಮಾರ್ತಂಡಂ . . . ಸಹಸ್ರಾಂಶು 
-.. ತರಣಿ ಸಪ್ತಾಶ್ವನಾದಿತ್ಮನಕ್ಕುಂ'' (ವಸ್ತುಕೋ ೧೧-೬೪). ೨. ಒಂದು ಬಗೆಯ ಮರ: 
""ಪಿಲು ಸಹಸ್ರಾಂಶು[ಪಾಕಾಂ. ಸಹಸ್ರಾಂಗಿ, ಸಹಸ್ರಾಂಶಿ]ವೆನಲುಗುನಿ'' 
(ಮಂಗರಾ. ೪೪-೪೪). (ಸಂ.] 
ಸಹಸ್ರಾಕ್ಷ (ನಾ). ೧. ಸಾವಿರಕಣ್ಣುಗಳನ್ನುಳ್ಳವನು : ಸಹಸ್ರಾಕ್ಷನಾದ ಇಂದ್ರನು 
ಗೌತಮಶಾಪವನ್ನು ಆ ಕಾಲದಲ್ಲಿ ಹಿತಕರವೆಂದು ಭಾವಿಸಿದನು (ತುಳಸೀ. ೯೫). 
೨. = ಸಹಸ್ರಾಂಬಕ : ಆಗಳ್‌ ಸಹಸ್ರಾಕ್ಷಂ . . . ದುಗ್ಭಾರ್ಣವಸಾರಕ್ಷೀರದಿಂದಂ 
ಮಿಸಿಸೆ ಭವದವಜ್ವಾಳನಂ ಬಾಳನಂ (ಅಜಪು ೪-೫೬೩ ವ); ವೀರಭದ್ರಾದಿ ಗಣನಿಕರಮಂ 
ದೈತ್ಮಾರಿ ಸಾರಸೋದ್ಭವ ಸಹಸ್ರಾಕ್ನಾದಿ ನಿರ್ಜರರುಮಾರಯಲ್‌ . . . 
ಹಾರೈಸಿಕೊಳುತಿರ್ಪರ್‌ (ಆರಾಚ. ೧-೫-೭೯). ೩. ಪರಮಾತ್ಮ; ದೇವರು : 
ನಿಂದುದಯ್‌ ವಿಶ್ವಧರ್ಮಸಹಸ್ರಾಕ್ಷಸಾಕ್ಷಿಯೆಂಬಂತೆವೋಲ್‌ ನಾಕಚುಂಬಿತಯಶ್ಶ 
ಮೂಕದ ಮೂಕರಾತ್ರಿ! (ಶ್ರೀರಾಮಾ. ೩೦೦-೪೧೫). ([ಸಂ.] 
35| ಸಹಸ್ರಾಗಮ . (ನಾ). ಇಪ್ಪತ್ತೆಂಟು ಬಗೆಯ ಶೈವಾಗಮಗಳಲ್ಲಿ ಒಂದು : 
ಮತ್ತಮಾ ಸಿದ್ದಾಂತಭೇದಂಗಳಾವವೆಂದೊಡೆ ಕಾಮಿಕಾಗಮ ಯೋಗಜಾಗಮ . . . 
ಸಹಸ್ರಾಗಮ . . . ವಾತೂಲಾಗಮವೆಂಬವೇ ಇಪ್ಪತ್ತೆಂಟು ದಿವ್ಕಾಗಮಂಗಳಕ್ಕುಂ 
| (ನವಕ. ೬೨). "ದೀಪ್ತ' ಪರಾ. ಸಂ.) 
ಸಹಸ್ರಾರ (ಗು). ೧. (ಚಕ್ರಾಯುಧದಲ್ಲಿ) ಸಾವಿರಮೊನೆಗಳನ್ನುಳ್ಳ; ಸಾವಿರ 
ಮೊನಗಳನ್ನು ಹೊಂದಿದ : ಸಹಸ್ರದಿನಕರಕರಸ್ಪರ್ಧಿ ಸಹಸ್ರಾರಧರ್ಮ 
ಚಕ್ರರತ್ನಪುರಸ್ಸರನುಮಾಗಿ (ಆದಿಪು. ೧೦-೬೭ವ). (ನಾ). ೨. ಸಾವಿರಮೊನೆಗಳನ್ನು 
ಹೊಂದಿರುವುದು : ದಿವಮೆಂತಂತೆ ಶತಾರಮಗ್ರಿಮಸಹಸ್ರಾರಂ ಸಹಸ್ರಾರ 
ಮಪ್ರವಿಲಕ್ಷ್ಮಂ . ಬಂದುದಿಂದು ವಿಯಚ್ಚಕ್ರದಿನಸ್ತ್ರಶಾಲೆಗೆ ಮಹಾಚಕ್ರಂ 
(ಶಾಂತಿಪು. ೧೦-೧೧೫). ಜಿ, ವ ಸಹಸ್ರದಲ ೨ : ಪ್ರಾಣಾಯಾಮವಿಧಿಗೆ . . . 
ಸಹಸ್ರಾರಸಮ್ಮಿತವಾಗಿಪ್ಪ ಪಿಂಡಾಂಡದೊಳು (ವಿವೇಕ. ೧೫೧); ಷಟ್ಟಿಕ್ರದಗ್ರದ 
ಸಹಸ್ರಾರವೋ? (ಅನಕೇ. ೯-೧೬). ೪. [ಜೈನ] ಹದಿನಾರು ಬಗೆಯ ಸ್ವರ್ಗಗಳಲ್ಲಿ 


15 


20 


25 


40 


45 


ಸಹಸ್ರಾರಕಲ್ಪ 


ಒಂದು; ಷೋಡಶಕಲ್ಪಗಳಲ್ಲಿ ಒಂದು : ಸೌಧರ್ಮ . .. 
ಆನತ ಪ್ರಾಣತಾರಣಾಚ್ಮುತಮೆಂಬ ಪದಿನಾಜುಂ ಕಲ್ಪಂಗಳೊಳಂ 
(ವಡ್ದಾರಾ. ೯೭-೨೬). ಸಂ.) 
ಸಹ್ರಾರಕಲ್ಪ (ನಾ). 5 ಸಹಸ್ರಾರ ೪ : ತಾನುಂ ಪದ್ದಾವತಿಕಂತಿಯರ ಸಾರೆ 
ಆಚಾಮ್ಲವರ್ಧನೆಮಂ ನೋಂತು ಸಹಸ್ರಾರಕಲ್ಪದೊಳ್ಹೇವಿಯಾಗಿ (ಚಾವುಂಪು. ೩೫೬೨; | 5 
ರಂತೆ ತೊಳಗಿ ಪೊಳೆವ ಶತಾರ ಸಹಸ್ರಾರಕಲ್ಪಯುಗಂಗಳ್‌ ಶೋಭಾರಮಣೀಯಂಗಳ್‌ | 
(ಸಂ. 
ಸಹಸ್ರಿ (ನಾ). ೧. ಸಾವಿರವನ್ನು ಹೊಂದಿರುವುದು; ಸಾವಿರದಿಂದ | 
ಕೂಡಿರುವುದು. ೨. ಸಾವಿರ ಜನರ ಗುಂಪು. ೩. ಸಾವಿರಮಂದಿಯಿಂದ | 
ಕೂಡಿದ ಪಡೆಯ ಅಧಿಪತಿ : "'ಸಾಹಸ್ರಃ, ಸಹಸ್ರಿ - ೨... ಯಾರು ಸಾವಿರದ 10, 
| 
| 
| 
| 
| 


ಸಹಸ್ರಾರ 
ಪುಟ್ಟಿ | 


| 
| 


(ಸುಕುಮಾ ೧೧ ೬೬). 


ಲೆಕ್ಕವುಳ್ಳ ಸೈನ್ಮದಿಂದ ಬಲವುಳ್ಳವರೋ ಅಂತವರ ಹೆಸರುಗಳು'' (ಸಿದ್ಧಾಂತಿ. ೨೫೫). 
(ಸಂ. ಸಹಸ್ರಿನ್‌) ; 

ಸಹಸ್ರೋಸ್ರ (ನಾ). ಅಸಂಖ್ಯಾತವಾದ ಕಿರಣಗಳುಳ್ಳವನು; ಸೂರ್ಯ : 

ಆಗಸದಿಂದುಗ್ರತ್ತಮಂ ಬಿಟ್ಟವನಿಪತಿಯನಾಶ್ವಾಸಿಸಲ್‌ ಬಂದಪಂ ತಾನೆ ಸಹಸ್ರೋಸ್ರಂ | 

1ಸಂ.] 


. (ಚಂದ್ರಪು ೫-೨೦). 


ಹೇತುಮದಾಖ್ಕಾನಂ ಸಹಹೇತುಕಮದು ಹೇತುವೆಂಬಲಂಕೃತಿಯಕ್ಕುಂ (ಕಾವ್ಮಾವ. ೬೨%). 
[ಸಂ.1 
ಸಹಾ (ಅ). ಕೂಡ; ಕೂಡೆ; ಸಹ : ಯಿದಕೆ ಸಹಾ ಕೊಡಬೇಕೆಂದು (ಎಕ. 1, ತರೀಕೆ. 


ಇಂಥವರು ಸಹಾ ನಮಗೆ ಪತ್ರದ್ವಾರ ತಿಳಿಸಿದ್ದಲ್ಲಿ (ಮುಂಬವ್ಕಾ, ೨ ಅಡಿಟಿ). 
ಸಹಾಧ್ಯಾಯಿ (ನಾ). ಎ ಸಹಪಾಠಿ : "" ಸಹಪಾಠಿ, ಸಹಾಧ್ಯಾಯಿ '' (೦5m. 
ಪಶ್ರಿನಿ. ೧೭). (ಸಂ. ಸಹಾಧ್ಯಾಯಿನ್‌] 
ಸಹಾನುಭೂತಿ (ನಾ). ಅನುಕಂಪೆ; ದಯೆ : ನಿಮಗೆ ಹೆಂಗಸರ ವಿಷಯದಲ್ಲಿ 
ಒಂದಿಷ್ಟಾದರೂ ಸಹಾನುಭೂತಿಯಿಲ್ಲ ! (ಹಸುಹೂ. ೧೮); ಅವನನ್ನು ಸಹಾನುಭೂತಿಯಿಂದ | 25 
ನೀವು ನೋಡುತ್ತಿಲ್ಲವೆಂದು ನನ್ನ ಗ್ರಹಿಕೆಯಾಗಿದೆ (ರಂಗರೋ . ೧೨೬). (ಸಂ. | 
| 
| 
I 


ಸಹಾಯ (ನಾ). ೧. ಸಹಚರ; ಸಂಗಡಿಗ; ಸ್ನೇಹಿತ : ಪಾಲಿಸವೇಟ್ಕುಮನ್ನಯ 
ಸಹಾಯನ ಜೀವಮಂ (ಕಾಡಂಪೂ. ೮೨೦). ೨. ಅನುಯಾಯಿ; ಅನುಚರ; ಸಹಾಯಕ : | 
ದಮಿತಾರಿ ನಿರ್ಗುಣನಪ್ಪ ಸಹಾಯನಂ ಬಿಸುಲ್ವಂತೆ ಬಿಲ್ಲಂ ಬಿಸುಟು (ಶಾಂತಿಪ.೪-೪೮ ವ). 
೩. ಸಮಯದಲ್ಲಿ ಒದಗುವಿಕೆ; ನೆರವು; ಒತ್ತಾಸೆ : ''ಸಹಾಯಕೆ ಪೆಸರು |30 
ಕೆಲಚು'' (ಶಬ್ದಮಂ. ೫೮): ಯಜಮಾನನು ತನ್ನ ಕೆಲಸಕ್ಕೆ ಇತರರ ಸಹಾಯವನ್ನು ಕೇಳುವ | 
ತನಕ ನಮಗೆ ಕೇಡು ಇರಲಿಲ್ಲ (ನೀತಿಚಿಂ. vi. ೭)... [ಸಂ.) 

ಸಹಾಯಕ (ಗು). ೧. ನೆರವಾಗುವ; ಪೂರಕವಾಗುವ : "“ಜಿಲ್ಲಾನ್ಶಾಯಾಧೀಶರು'' | 
ಎಂಬ ಪದಗಳ ಅರ್ಥದಲ್ಲಿ . . . ಸಹಾಯಕಸತ್ರನ್ಮಾಯಾಧೀಶರೂ ಸೇರಿರುತ್ತಾರೆ 
(ಭಾಧಾನ. ೧೫೯). (ನಾ). ೨. ನೆರವು ನೀಡುವ ವ್ಯಕ್ತಿ; ಒತ್ತಾಸ ಕೊಡುವ 135 
ವ್ಯಕ್ತಿ : ಇರಿವನೊಳಂಬದಿಲೀಪನು ಕಡೆಯವರೆಗೂ ರಾಷ್ಟ್ರಕೂಟಕೃಷ್ಣನ 
ಸಹಾಯಕನಾಗಿದ್ದನು (ನೊಳಂಬ. ೪೨). ೩. ನೆರವು ನೀಡುವಂಥದು; ಪೂರಕ 
ವಾದುದು : ಕೀಟಗಳೆ ಬೆಳವಣಿಗೆಗೆ ನೀರಿನಲ್ಲಿ ಕರಗುವ ಅನ್ನಾಂಗಗಳು ಬೇಕು ; 
ಅವು ಜೀವದ್ರವ್ಮದ ಪರಿಣಾಮಕ್ಕೆ ಸಹಾಯಕ (ಕೀಟಬೆ. ೩೦). (ಸಂ.] 

ಸಹಾಯದ್ರವ್ಯ (ನಾ). ಜನೋಪಯುಕ್ತವಾದ ಉದ್ಮಮ, ಸಂಸ್ಥೆ ಇತ್ಮಾದಿಗಳ [4 
ವೆಚ್ಚಕ್ಕಾಗಿ ಖಾಸಗಿ ವ್ಯಕ್ತಿ, ಸಂಸ್ಥೆ ಅಥವಾ ಸರ್ಕಾರವು ಕೊಡುವ ಹಣ : | | 
ವರ್ಷಂಪ್ರತಿ ಇಷ್ಟು ಸಹಾಯದ್ರವ್ಯವನ್ನು (6೯೩1-in-0id) ಕೊಡುತ್ತೇವೆಂದು ವಾಗ್ದಾನ | | 
ಮಾಡಿ ಅಲ್ಲಿನ ಕಾರ್ಯಗಳಿಗೆ ಸಹಾಯಮಾಡಬಹುದು (ಹಣಪ್ರ. ೨೩೬). (ಸಂ. 

ಸಹಾಯಧನ (ನಾ). ಎ ಸಹಾಯದ್ರವ್ಮ : ಸಹಾಯಧನವನ್ನು ಯಾವುದಾದರೂ 
ರೂಪದಲ್ಲಿ ಒಂದು ರಾಷ್ಟ್ರವು ಕೊಡುತ್ತಿದ್ದರೆ. .. ತಿಳಿಸಬೇಕು (ಅಂತಸಂ. ೧೬೬). [ಸಂ.) | 45 

ಸಹಾಯಾರ್ಥ (ನಾ). ಬಡಬಗ್ಗರಿಗೆ , ದೀನರಿಗೆ ನೆರವು ನೀಡುವ ಉದ್ದೇಶವನ್ನು | | 


೮೪೪೦ 


ಸಹಾಯಿಗ (ನಾ). ಎ 


ಸಹಿತಂ (ಅ). ಎ 


ಸಹಿಷ್ಣು 


ಣ 


ಹೊಂದಿರುವುದು : ಕೈಯಿಂದ ಕೊಡುವುದಲ್ಲದೆ "ಸಹಾಯಾರ್ಥ' ನಾಟಕಗಳನ್ನಾಡಿ 
. . . ಎಂಬತ್ತುತೊಂಬತ್ತುಸಾವಿರರೂಪಾಯಿಗಳನ್ನು ಒದಗಿಸುತ್ತಿದ್ದಳು (ರಂಗನಾ. ೧೪೬); 
“ಸಹಾಯಾರ್ಥ', " ಧರ್ಮಾರ್ಥ' - ಇವೆಲ್ಲಾ 'ಭಿಕ್ಷೆ' ಎನ್ನುವುದಕ್ಕೆ ಪರ್ಯಾಯಪದ 
ಗಳೇನೋ (ಹಮಕೂ. ೧೩). "ಧರ್ಮಾರ್ಥ' ಪರಾ. ಸಂ. ಸಹಾಯಾರ್ಥಂ। 


ಸಹಾಯಿ (ನಾ). ೧. ಸಹಾಯ ಮಾಡುವವನು; ನೆರವು ನೀಡುವವನು : 


ದಯದಿಂದ ಬಿಟ್ಟು ಧರ್ಮವಿಲ್ಲ ವಿಚಾರದಿಂದ ಬಿಟ್ಟು ಸಹಾಯಿಗಳಿಲ್ಲ (ಸಮುವ. ೧-೨); 
ಭಕ್ತಸಹಾಯಿಯಂ ಶಿವಧರ್ಮಕೀರ್ತಿವಿಧೇಯನಂ ತನ್ನಿ ( ಬಸಪು ೫೯-೩೯). ನಿ. ಮೈತ್ರಿಯಾ 
ಭಾವವನ್ನು ಹೊಂದಿದವನು; ಸ್ನೇಹಿತ : ಜಗದೇವಶರಣನ ಮನೆಗೆ ಬಸವಂ 
ಭಕ್ತಲೋಕದೊಡನೆ ಸಹಾಯಿಗಳಾಗೆ ನಡೆತಂದು (ಬಸಪು ೬೦-೬೨). (ಸಂ. ಸಹಾಯಿನ್‌। 
ಸಹಾಯಿ ೧ : ಸಂತತಾಘಸಹಾಯಿಗನನಶ್ರಾಂತದುರ 
ಹಂಕಾರಯುತನಂ . . . ಎನ್ನಂ ಸಲಹು (ಬಸಪ ೨೨-೫೦). (ಸಹಾಯ + -ಇಗ) 


ಸಹಿ, ಸ್ಕೈ (ನಾ). ೧. (ಒಪ್ಪಿಗೆಯ ಸೂಚಕವಾದ) ಸ್ವಹಸ್ತಾಕ್ಷರ; 


( ಅಂಗೀಕಾರಸೂಚಕವಾದ) ರುಜು,- ದಸ್ಕತ್ತು : ಶಂಕರನಾರಾಯಣಯ್ಮ 
ಎಂದು ಇಂಗ್ಲೀಷಿನಲ್ಲಿ ಸಹಿಯಾಯಿತು (ರಂಗವ. ೬೫); ಮಾಟಿಂಗಿನ ವಿನಂಶಿಪತ್ರ 
ನೋಡಿದ ಬಗ್ಗ ಸಹಿ ಕೂಡ ಮಾಡಲಿಲ್ಲವಂತೆ (ಬದುಜ. ೫೪). ೨. ಯಥಾರ್ಥವಾದುದು; 
ನಿಜವಾದುದು : ಅವನು ವಹಿಸಿರ್ಪ ಮೂಜೀವರೆಹಗಾದರೆಂಬಿರವ ಸಹಿಯೆಂಬ 
ಮಾಳ್ಕೆಯಿಂದೂಆ'ವುದೆನಲು (ಮನೋಎ. ೬-೧೨); ಬಹುದಿನದಲಿ ಇದ್ದ ಭವರೋಗ 
ಹಿಂಗಿತು ಸಹಿ ವಿಷ್ಣು ವಿಜಯವಿಠ್ಕಲವೈದ್ಕನಿಂದಲಿ (ಮೋಕ್ತದೀ. ೮-೮). ಸ್ಕೈ : ೧. ರಾಜರು 
ತಮ್ಮ ಸಂಸ್ಥಾನದ ರಾಜಮೋಹರವನ್ನೂ ಒತ್ತಿ ತಮ್ಮ ಹೆಸರ ಸೈಹಾಕಿ (ರಾಚಂದ್ರ. ೧೯). 

ಸಹಿ ಮಾಡು ಎ ೧. ರುಜು ಹಾಕು; ಸ್ವಹಸ್ತಾಕ್ಷರವನ್ನು ಹಾಕು; ದಸ್ಕತ್ತು 
ಹಾಕು : ಇದರ ಮೇಲೆ ಪುಸ್ತಕದ ಹೆಸರು ಬರೆದು ತಮ್ಮ ಸಹಿ ಮಾಡಿರಿ 
(ಆಬೋಲೀ. ೧೫೧). ೨. ನಿಜಮಾಡು; ದಿಟವಾಗಿಸು : ನೀವಿಂತಿಂತು ಸಹಿ ಮಾಡಿ 
ತೋರ್ಪ ಸಂಬಂಧದಿಂದೆ ಮಹದ ವಿಸ್ತರವು ಸನ್ನಿಹಿತವೆಂದಟ್‌ದೆ (ಮನೋವ. ೨-೩೪). 

[ಇ-- ಅರ. ಪಾರ. ಸಹೀಹ್‌; ಹಿಂ. ಸಹೀ; ಮರಾ. ಸಹೀ, ಸಈ) 


ಸಹಿತ (ಗು). ೧. ಸೇರಿದ; ಕೂಡಿದ. (ನಾ). ೨. ಹಿತದಿಂದ ಕೂಡಿದುದು; 


ಒಳಿತಾದುದು : ಸಹ್ಮವಲ್ಲದುದನ್ನೂ, ಸಹಿತವಲ್ಲದುದನ್ನೂ, ಸಾಹಿತ್ಯವೆಂದು 
ಕರೆಯುವುದಾದರೂ ಹೇಗೆ? (ಸವತಿ. ॥ . ಪ್ರಸ್ತಾವನೆ). ೩, ಸಮೇತವಾದುದು; 
ಕೂಡಿದುದು : ಅಂಗಲಿಂಗಸಹಿತ [ಪಾಠಾಂ. ಸನ್ನಿಹತ) ವಾಗಿ ಬಂದರೆ ಸಂಗ ನೀನೆಂದು 
ಮತ್ತೆ ಮನದಲ್ಲಿ ಸಂದೇಹ ಹೊಳೆದರೆ ಬೆಂದೆನಲ್ಲಾ ನಾನು(ಒಸವ. ಇಂ೩).೪, (ಗಣಿತ) 
ಕೂಡುವುದು; ಸಂಕಲನ : ""ಯುತಮನ್ವಿತಂ . . . ಸಹಿತಮೆನಲು 
ನಾಮಂ'' (ಮಂಗರಾ. ೧೩೦-೧೮); ಯುತಂ . . . ಸಹಿತಂ, ಕೂಡು, ಬತಂ ಇಂತಿನಿತುಂ 
ಕೂಡೂದಕ್ಕೆ ಹೆಸರು (ವೃವಹಾ. ೧೧). ಸಂ.) 


ಕೂಡಲೈ 


ಸಹಿತ್ಮ( ಅ). ಸಮೇತವಾಗಿ; ಒಡನೆ : ದೇವಸಹಿತ ಭಕ್ತ ಮನೆಗೆ ಬಂದರೆ 


ಕಾಯಕವಾವುದೆಂದು ಬೆಸಗೊಂಡರೆ ನಿಮ್ಮಾಣೆ (ಬಸವ. ೪೩೨); ರಾಯರಾಜಶಿರೋ 
ಮಣಿಯ ಕಟಕಾಯ ಬಿಟ್ಟುದು ಬಳಿಕ ಕೊಟ್ಟಿಗೆ ಲಾಯ ಗುಡಿ ಗೂಡಾರ ಸಹಿತ 
ಪುರೋಪಕಂಠದಲಿ (ತೊರರಾ. ೧-೬-೧೨). (< ಸಹಿತ, ] 

ಸಹಿತ್ಮ : ಸಾಸಿರ್ವ್ವರುಂ ಅಜುನೂರ್ವ್ವರುಂ ಸಹಿತಂ 
. - . ಕಾಸಂಪಳ್ಳಿಯಾ ಸಮಭಾಗಮಾನ್‌. . . ಕೊಟ್ಟರ್‌ (ಎಇ. ೫೩1, ೧೭೮-೩;ಸು. ಜನೆಯ ಶತ); 
ಮಹಿಳಾಸಹಿತಂ ವಾಹನಸಹಿತಂ ಸಂಗೀತಸಹಿತಮತಿಶುದ್ಧ ಮನಸ್ಸಹಿತಂ ನಿಜವಿವಿಧಾ 
ಯುಧಸಹಿತಂ ನಿಲವೇಟ್ಟ ನೆಲೆಯೊಳಿರೆ ದಿಗಧೀಶರ್‌ (ಶಾಂತಿಪು. ೧೦-೩೨). ಸಂ. 


ಸಹಿರಣ್ಯ (ನಾ). ಚಿನ್ನದ ಸಮೇತವಾದುದು; ಬಂಗಾರದ ಸಹಿತವಾದುದು : 


ಬ್ರಹ್ಮಪುರಿವೃತಿಗಳನು ಸಹಿರಣ್ಮವಾಗಿ ಧಾರಾಪೂರ್ವ್ವಕಂ ಕೊಟ್ಟ ಕ್ರಮ (ಸಾಇಣಇ. x೪. 
[ಸಂ.) 


೧೪೮೭-೧೦; 1248). 


ಸಹಿಷ್ಣು (ನಾ). ತಾಳ್ಮೆಯುಳ್ಳವನು; ಸೈರಣೆಯನ್ನು ಹೊಂದಿದವನು : 


ನೀವುಂ ಸಹಿಷ್ಣುವಾಗಿ ಪಗೆಯಂ ಬಗೆಯೊಳೆ ಕಾದಿ ಕೊಲ್ರುದು (ಪಂಚತಂ. ೨೦೯-೨೩); 
ಸೈರಿಸನ್ನಯ ಘಾಯವನು ಘೋರಪ್ರಹಾರಸಸಹಿಷ್ಣು ಗಡ ನೀನು (ಕುವ್ಮಾಗ. ೭-೨೬). [ಸಂ.] 


ಸಹಿಷ್ಣುತೆ 


ಸಹಿಷ್ಣುತೆ (ನಾ). ತಾಳ್ಮೆ; ಸೈರಣೆ : ""ಮರ್ಷಃ . . . ಕ್ಷಾಂತಿ; ಸಹಿಷ್ಣುತಾ - ಈ 
೫ ಸೈರಣೆ'' (ಹಲಾಯು. ೧೨೦-೪೦); ನಿಜಕ್ಕೂ ಸತ್ಯ, ಪ್ರೇಮ... ಸಹಿಷ್ಣುತೆ, ದಯೆ, ಮಮತೆ 
- ಇವೇ ಮಾನವಧರ್ಮದ ಮೂಲತತ್ತ್ವಗಳು (ಧರ್ಮಸಾ. ೩). (ಸಂ. ಸಹಿಷ್ಣುತಾ) 

ಸಹಿಸು (ಕ್ರಿ). ಸೈರಿಸು; ತಾಳು : ಸಹಿಸಲಸಹ್ಮಮಪ್ಪ ಮದನಜ್ವರವೇಗದೆ . . . 


೮೪೪೧ 


ಸಹ್ಯಾದ್ರಿ 


ಸಹೋಡಢ (ನಾ). ಮದುವೆಗೆ ಮೊದಲೇ ಗರ್ಭಿಣಿಯಾಗಿದ್ದವಳ ಮಗ : ಕನ್ನೆ 
ಯಲ್ಲಿ ಹುಟ್ಟಿದ ಕಾನೀನ, ಸಹೋಢ ಎಂಬ ಪುತ್ರರು ಆಮೇಲೆ ಅವಳನ್ನು ಮದುವೆ 
ಯಾದವನಿಗೂ ಶಾಸ್ತ್ರೀಯವಾಗಿ ಮಕ್ಕಳೇ ಎಂಬುದನ್ನು ನೀನು ಬಲ್ಲೆ (ವಚಭಾ. ೨೫೮). 


[೬2.1 


ಕೆಡೆದು ಪೊಂದಿದನಾ ಯಿಳಿಯಲ್ಲಚೇತನಂ (ಕಾದಂಉ. ೫೭೫); ನೀರು ನೆಳಲಿಲ್ಲ | 5| ಸಹೋತ್ಸಾಯಿ (ನಾ). (ಅಭ್ಮುದಯದ) ಒಳಸಂಚಿನಲ್ಲಿ ಸಹಾಯಕ 


ತನುತಾಪಮಿಂಬಾದುದಿದ ಸಹಿಸಲಳವಲ್ಲ (ವೆಂಕಾರಾ. ೫-೨-೧೬). [ಸಹನ ೬ - ಇಸು] 

ಸಹೃದಯ (ಗು). ೧. ಒಳ್ಳೆಯ ಮನಸ್ಸಿನ; ಸಹಾನುಭೂತಿಯುಳ್ಳ; ಅಂತಃ 
ಕರಣವುಳ್ಳ. ೨. ಹೃತ್ಪೂರ್ವಕವಾದ; ಮನಃಪೂರ್ವಕವಾದ. ೩. 
ಬುದ್ದಿ ವಂತಿಕೆಯುಳ್ಳ; ಪ್ರಾಜ್ಞತೆಯನ್ನು ಹೊಂದಿದ. (ನಾ). ೪. 
ಸಹಾನುಭೂತಿಯುಳ್ಳೆವನು : ನಿನ್ನ ಮನಸ್ಸಿಗೆ ನೋವನ್ನುಂಟುಮಾಡುವ ವಿಷಯ 
ನನಗೂ ಒಂದಲ್ಲ ಒಂದು ವಿಧವಾಗಿ ನೋವನ್ನುಂಟುಮಾಡಿಯೆ ಮಾಡುವುದು . . . 
ಪತಿಯು ಸಹೃದಯನಲ್ಲವೆ? (ಶಾಂತಲಾ. ೨೮೫. ೫. ಶುದ್ಧಹೃದಯವುಳ್ಳವನು; 
ಪ್ರಾಮಾಣಿಕ : ""ಚಿದ್ರೂಪ,, ಸಹೃದಯ: - ಈ ೨ ಲೇಸಪ್ಪ ಮನದವಂ'' 
(ಹಾಯು. ೬೧-೨೧೮). ೬. ಪ್ರಾಜ್ಞ ; ವಿದ್ವಾಂಸ. ೭. [ಕಾವ್ಮಮಾ] ರಸಗ್ರಾಹಿಯಾದ 
ಓದುಗ; ಕಾವ್ಕರಸಜ್ಜ; ""(ಕವಿಹೃದಯಕ್ಕೆ) ಸಮಾನವಾದ ಹೃದಯ 
ವುಳ್ಳವನೇ ಸಹೃದಯ' (ಭಾರಮಿ. ೨೨೦) :ನಿರಂತರವಾಗಿ ಕಾವ್ಯದ ಅನುಶೀಲನೆಯಿಂದ 
ಮಾನಸದರ್ಪಣವು ನಿರ್ಮಲವಾಗಿರಬೇಕು; ವರ್ಣನೀಯವಿಷಯದಲ್ಲಿ ತನ್ಮಯಾಭಾವ 
ಆಗುವಂತಹ ಯೋಗ್ಯತೆಯಿರಬೇಕು , ಹೃದಯಸಂವಾದ ಸಹಜವಾಗಿರಬೇಕು - ಹೀಗೆ 
ಯಾರಿರುವರೋ ಅವರೇ ಸಹೃದಯರು (ಥಧ್ವನ್ಮಾಲೋ. ೧೦ ಅಡಟಿ); ಭಗವಂತನೆ ಕವಿ, 
ಸಹೃದಯ ನಾಂ! (೪ನಿಕೇ. ೩೦-೨). (ಸಂ. 

ಸಹೃದಯತೆ (ನಾ). ೧. ಅಂತಃಕರಣ; ಸಹಾನುಭೂತಿ : ಸಹೃದಯತೆಯೂ 
ಅವಶ್ಮಕವೆಂಬುದನ್ನು ನೆನಪಿನಲ್ಲಿಡಬೇಕು (ಶಿಕ್ಷರ. ೩೯). ೨. ರಸಗ್ರಾಹಿತ್ವ. 

[ಸಂ. ಸಹೃದಯತಾ। 

ಸಹೃದಯೆ (ನಾ). ಒಳ್ಳೆಯ ಮನಸ್ಸನ್ನು ಹೊಂದಿದವಳು : ಅಂತ:ಕರಣಜೀವಿಯೂ 
ಸಹೃದಯೆಯೂ ಆದ ಶಾಂತಲೆಗೆ, ಲಕ್ಷ್ಮಿ ಆಗ ಅಂದ ಮಾತು ಶಾಶ್ವತವಾಗಿ ಎದೆಯಲ್ಲಿ 
ನೆಟ್ಟುಹೋಯಿತು (ಶಾಂತಲಾ. ೧೨). (ಸಂ. ಸಹೃದಯಾ। 

ಸಹೆ (ನಾ). ೧. ಭೂಮಿ; ಧರೆ. ೨. ಒಂದು ಮಾಸದ ಹೆಸರು; ಮಾರ್ಗಶಿರ : 
“ಮಾರ್ಗಶೀರ್ಷ, ಸಹಾಃ, ಮಾರ್ಗಃ, ಆಗ್ರಹಾಯಣಿಕಃ - ೪ ಮಾರ್ಗಶೀರ್ಷಮಾಸದ 
ಹೆಸರುಗಳು''(ಸಿದ್ಧಾಂತಿ.೩೯).೩. ಗೋರಂಟಿಯಲ್ಲಿ ಒಂದು ಬಗೆ; ಸಣ್ಣಗೋರಂಟಿ : 
`"ಸಹಾ, ಕುಮಾರೀ, ತರಣಿಃ - ೩ ಸಣ್ಣಗೋರಂಟೆ ಪೆಸರುಗಳು'' (ಸಿದ್ಧಾಂತಿ. ೧೨೯). 
೪. ಒಂದು ಬಗೆಯ ಹೆಸರುಕಾಳು; ಕಾಡುಹೆಸರು : "ಕಾಡ ಹೆಸಜು- 
ಮುದ್ದಪರ್ಣಿ, ಕಾಕಮುದ್ದೆ, ಸಹೆ'' (ನಾಚರಾ. 4). (ಸೆಂ. ಸಹಾ) 

ಸಹೇತುಕ (ನಾ). ಕಾರಣದಿಂದ ಕೂಡಿರುವುದು; ಉದ್ದೇಶಪೂರ್ವಕವಾದುದು : 
ನಿಜವಾದ ಭಕ್ತಿ ಸಹೇತುಕವಾಗಿರಲಾರದು! (ಕರ್ನಾಕ. ೧೮೧). (ಸಂ. 

ಸಹೋಕ್ತಿ (ನಾ). ೧. ಏಕಕಾಲದಲ್ಲಿ ಮಾತನಾಡುವಿಕೆ; ಒಟ್ಟಿಗೆ ಮಾತ 
ನಾಡುವಿಕೆ. ೨. [ಕಾವ್ಯಮಾ। ಅರ್ಥಾಲಂಕಾರದ ಒಂದು ಭೇದ; ಒಂದು 
ವಸ್ತುವಿನೊಡನೆ ಮತ್ತೊಂದರ ಸಹಭಾವವನ್ನು ಸಹೃದಯರು ಮೆಚ್ಚುವಂತೆ 
ವರ್ಣಿಸುವುದು : ಗುಣಜಾತ್ಕಾದಿಗಳಿಂ ದೊರೆಯೆಣಿಸುವುದು ಸಜೋಕ್ತಿಯೆಂಬುದಕ್ಕುಂ 
... ಅತಿಧವಳಮಾಯ್ತು ಗುಣಸಂತತಿಯೊಡನೆ ಯಶೋವಿತಾನಮಾಶಾಧೀನಂ ಸತತಂ 
ಪೆರ್ಚಿತ್ತು ನಿಜಾಯತಿಯೊಡನೆ ಮಹಾವಿಭೂತಿ ಪರಮೋದಯನಾ (ಕವಿರಾ. ೩-೧೫೪); 
ಸಮಕಾಲಮಪ್ಪುವೆರಡರ್ಥಮನೊಡನೆಯೆ ಪೇಟ್ವುದದು ಸಹೋಕ್ತಿ. .. ಅಲರ್ದುವೊಡ 
ನೊಡನೆ ಕುವಲಯಕುಲಮುಂ ಕುಲಟಾಮುಖಂಗಳುಂ ಮುಗಿದುವು ನಿಶ್ಚಲಯೋಗನಿರತ 
ಸಂಧ್ಮಾಂಜಲಿಯುಂ ಸರಸಿರುಹವನಮುಮೊಡನೊಡನಾಗಳ್‌ (ಕಾವ್ಮಾಮ ೬೧೩). [ಸಂ.1 

ಸಹೋಕ್ತಲಂಕಾರ (ನಾ). ಎ ಸಹೋಕ್ತಿ ೨ : ಸಹೃದಯರಂಜಕವಾದ ಸಹಭಾವವಿದ್ದಲ್ಲಿ 
ಎಂದರೆ ಎರಡುವಸ್ತುಗಳು ಒಟ್ಟಿಗೆ ಇದ್ದುವು ಅಥವಾ ಒಟ್ಟಿಗೆ ಹೋದುವು ಎಂದು 
ಮುಂತಾಗಿ ವರ್ಣಿಸಿದರೆ - ಸಹೋಕ್ತ್ಷಲಂಕಾರವಾಗುವುದು (ಕೈಪಿಡಿ. ೨೭೪). [ಸಂ.] 


ನಾದವನು : ಮಹಾರಾಜರ ಅಭ್ಕುದಯವನ್ನೇ ಅವಲಂಬಿಸಿ ಅವರೊಂದಿಗೆ 
ಸಹೋತ್ತಾಯಿಗಳಾಗಿ ನಿಂತ ಗಜಾಧ್ಯಕ್ಷ ಭದ್ರಭಟ . . . ಬರೆದುಕೊಟ್ಟಿರುವ 
ಪ್ರಮಾಣಲೇಖ್ಯಪತ್ರವಿದು (ರಾಕ್ಷಮು. ೧೯). (ಸೆಂ. ಸಹೋತ್ಥಾಯಿನ್‌) 
ಸಹೋತ್ಪನ್ನ (ನಾ). ಒಡಹುಟ್ಟಿದವನು; ಸೋದರ : ತನ್ನಿಟ್‌ದು ಗೆಲ್ಲ 
10| ಕೊಳುಗುಳವನ್ನೋಡಲ್‌ ಚಕ್ರಪಾಣಿಯುಂ ತನ್ನ ಸಹೋತ್ಪನ್ನರುಮೊಡವರೆ 
(ಪಂಪಭಾ. ೧೪-೨). ([ಸಂ.] 
ಸಹೋದರ (ನಾ). ವ ಸಹೋತ್ಪನ್ನ : ""ಸಹಜಾತಂ ಸಹೋದರಂ ಸೋದರಂ 
ಭ್ರಾತೃವೆನಲೊಡಹುಟ್ಟಿದಂ'' (ಮಂಗರಾ. ೯೨-೧೧); ಸಹೋದರರೆವೆಂದೊಸೆದಾಳ್ಳುದು 
ಭೃತ್ಯವಿತಾನಮಂ (ಶಮದ. ೨೨೦ ಪ್ರಯೋ); ಬಾರೈ ವರಸಹೋದರ ಕಲ್ಪತರುವೇ 
15|  «ಕೌಶಿರಾ. ೩೬-೮೦). [ಸಂ.) 
ಸಹೋದರಿ (ನಾ). ಒಡಹುಟ್ಟಿದವಳು;ಸೋದರಿ : ""ಸಹಜೆ ಸಹೋದರಿ ಸಹಜಾತೆ 
ಭಗಿನಿಯೆನೆ ಪೆಸ[ರಕ್ಕುಂ)'' (ವಸ್ತುಕೋ. ೫೫-೧೮); ಬಸವಂ ನಿಜಸಹೋದರಿ 
ಯೆನಿಪ ನಾಗಾಂಬಿಕೆಯು ತಾನು ತನಗೆಯಲ್ಲಿರಲಾಗದೆನುತೆಯ್ತಂದು ಮಹಮನೆಯ 
ಮನೆಗೆ ಬರುತಿರೆ (ಬಸಪು. ೩-೮೪); ಅಯೋಧ್ಯಾ ನಗರಿ ಕಿಷ್ಕಿಂಧೆಗಕ್ಕಮ ಸಹೋದರಿ! 
(ಶ್ರೀರಾಮಾ. ೨೯೩-೨೧೫). (ಸಂ. ಸಹೋದರೀ। 
ಸಹೋದ್ಯೋಗಿ (ನಾ). ಜೊತೆಯಲ್ಲಿ ಕೆಲಸ ಮಾಡುವ ವೃಕ್ತಿ; ಸಂಗಡ 
ಉದ್ಯೋಗ ಮಾಡುವ ವ್ಯಕ್ತಿ: ಆಕೆ ಸಹೋದ್ಕೋಗಿಯ ಬೇಡಿಕೆಯನ್ನು 
ನಿರಾಕರಿಸಲಿಲ್ಲ (ವಾತ್ಸಲ್ಮ. ೨೧೦); ಸಹೋದ್ಯ್ಕೋಗಿಗಳೂ ಒಲವಿನವರು (ಮನೋನಂ. ೭೬). 
[ಸಂ. ಸಹೋದ್ಕೋಗಿನ್‌] 
ಸಹ್ಯ (ಗು). ೧. ಸೈರಿಸಬಹುದಾದ; ಸಹಿಸಲು ಸಾಧ್ಯವಾದ. ೨. ತಕ್ಕುದಾದ; 
ಅನುರೂಪವಾದ. ೩. ಬಲವಾದ; ಶಕ್ತಿಯುತವಾದ. ೪. ಇನಿದಾದ; 
ಹಿತವಾದ : "ಶ್ರುತಿಸಹ್ಯ' ಪರಾ. (ನಾ). ೫. ಸೈರಿಸಬಹುದಾದುದು; 
ಸಹಿಸಲು ಸಾಧ್ಯವಾದುದು : ಅವನ ಸೊಕ್ಕಿನ ಮಾತು ಎಲ್ಲರಿಗೂ 
ಸಹ್ಮವಾಗುವುದಿಲ್ಲ (ರೂಢಿ). ೬. ಹಿತವಾದುದು; ಇನಿದಾಗಿರುವುದು : ಪಠ್ಮಪುಸ್ತಕ 
ದೋಷರಹಿತವಾಗಿದ್ದರೇನೋ ಅದರ ಪರಿಣಾಮ ಸಹ್ಮವೆನ್ನಬಹುದು (ಶಿಕ್ಷರ. ೨೬೬). 
೭. ಆರೋಗ್ಕ; ರೋಗವಿಲ್ಲದಿರುವಿಕೆ. ೮. ಸಹಕಾರ; ನೆರವು. 
೯. ಮಹೇಂದ್ರ, ಮಲಯ, ಸಹ್ಮ, ಶುಕ್ತಿಮಾನ್‌, ಯಕ್ಷ, ವಿಂಧ್ಕ ಮತ್ತು 
ಪಾರಿಯಾತ್ರ ಎಂಬ ಏಳು ಕುಲಗಿರಿಗಳಲ್ಲಿ ಒಂದು : ""ಅರುಜಾದ್ರಿ ಮನೋಹರ 
ಸಹ್ಮವಾಚಕಂ'' (ನಾನಾರ. ೧೦೨). ೧೦. (ಗೋದಾವರೀನದಿಯು ಹುಟ್ಟುವ) 
ದಕ್ಷಿಣದ ವಾಯವ್ಮಪ್ರದೇಶದ ಘಟ್ಟದ ಸಾಲು ಮತ್ತು ಘಟ್ಟದ ಜಿಲ್ಲೆ; 
ಮಲೆನಾಡು : ಎಲ್ಲಿಯು ಎಲ್ಲವು ಮಹತ್ತೆ ಇಲ್ಲಿ ಈ ಸಹ್ಮ ಮಹಾಬೃಹತ್ತಿನಲ್ಲಿ! 
(ಪಕ್ಷಿಕಾ. ೮೨-೨೨). [ಸಂ.) 
ಸಹೃತೆ (ನಾ). ೧. ಸೈರಿಸಿಕೊಳ್ಳುವ ಬಲ; ಸಹನಶಕ್ತಿ. ೨. ಶಕ್ತಿ; ಬಲ; 
ಕಸುವು : ಅವನ ಬದುಕಿಗೆ ಆ ಮಾತು ಕೊಟ್ಟ ಸಹ್ಮತೆ ಊಹಿಸುವುದಕ್ಕೂ ಅಸಾಧ್ಯ 
(ಹೊಸಕ್ತಿ. ೩೯). [ಸಂ. ಸಹ್ಮತಾ। 
ಸಹ್ಯಾದ್ರಿ (ನಾ). ೧. ಎ ಸಹ್ಮ ೧೦ : ಸಹ್ಮಾದ್ರಿಯ ಪ್ರದೇಶ ಅಥವಾ ಮಲ್ಲಾಡ.- 
ಕಾನಡಾಜಿಲ್ಲೆಯ ಮಧ್ಮಭಾಗದಲ್ಲಿ ಅಂದರೆ ಕೊಂಕಣಪಟ್ಟಿಯ ಪೂರ್ವನೆರೆಯಲ್ಲಿ 
ಸಹ್ಮಾದ್ರಿಯ ಸಾಲು ದಕ್ಷಿಣೋತ್ತರವಾಗಿ ಇರುತ್ತದೆ. ಇದಕ್ಕೆ ಪಶ್ಚಿಮಘಟ್ಟವೆಂತಲೂ 
ಅನ್ನುವರು (ಕಛಾಗೆ. ೫); ಉದಯಿಸುತಿಹನದೊ ಅಭಿನವದಿನಮಣಿ ಸಹ್ಯಾದ್ರಿಯ 
ಶೃಂಗಾಳಿಯ ಮೇಲೆ (ಕಾನೂರು. ೬೩೭). ೨. ಸೈಂದಪುರಾಣದ ಪ್ರಕ್ಷಿಪ್ತವಾದ 
ಒಂದು ಭಾಗ; ತುಳುವದೇಶದ ಗ್ರಾಮಪದ್ದತಿಯನ್ನು ವಿವರಿಸುವ 


20 


40 


ಸಳಕ 


ಅಧ್ಯಾಯ : ವೇದವ್ಕಾಸಕೃತ ಸ್ಕಂದಪುರಾಣದಲ್ಲಿ ಈ ಸಹ್ಮಾದ್ರಿಖಂಡವಿರುವುದಿಲ್ಲ 
.  » ಸಹ್ಮಾದ್ರಿ ಎಂಬುದು ನವೀನಕಲ್ಪನಾಗ್ರಂಥವಾಗಿದೆ ಎಂಬುದರಲ್ಲಿ ಸಂದೇಹವಿಲ್ಲ 
(ತುಳುನಾ. ೯೯). [ಸಂ.) 

ಸಳಕ, ಸಳಗ (ನಾ). ಒಂದು ವಂಶದ ಹೆಸರು : ಸಳಕಗೊರವಂಗೆ ಕರಿಯ ನೆಲಂ 


(ಕಣಆ. ೪೯-೫-೪೫; 973). ಸಳಗ : ಸಳಗ ತಿರಮಣ್ಣಗವುಣ್ಣರ ಮುದ್ದಯಂ ಕಾದಿ | 5 


el 

ಸಳಗ "ಸಳಕ' ನೋ. 

ಸಳಮಳನೆ (ಅ). "ಸಳಮಳ' ಎಂಬ ಶಬ್ದದೊಡನೆ : ನೀಲವ್ವ ಇನ್ನೂ ಸಳಮಳನೆ 
ಕುದಿಯುತ್ತಿರುವ ಆ ಅನ್ನವನ್ನೆ ನೋಡುತ್ತಲಿದ್ದಳು (ಬರಹಾ. ೧೫೨). 

(ಸಳಮಳ್ಳ 4 - ಅನೆ 

ಸಳವ "ಸಾಳುವ,' ನೋ. 

ಸಳಸಳನೆ (ಅ). ವೇಗವಾಗಿ; ತ್ವರೆಯಿಂದ : ಅಕಸ್ಮಾತ್ತಾಗಿ ಎಂದೂ ಇಲ್ಲದ 
ನಾಚುಗೆಯ ಹೂಗಳು ಸಳಸಳನೆ ನನ್ನ ಮೇಲೆ ಸುರಿದ ಹಾಗಾಯಿತು (ಪತಿ. ೫); 
ಆ ರತ್ನವನ್ನು ಮತ್ತೆ ತನ್ನ ಹೆಡೆಯಲ್ಲಿ ಅಡಗಿಸಿಟ್ಟುಕೊಂಡು ಸಳಸಳನೆ ಹರಿದು ಅದೃಶ್ಯ 
ವಾಯಿತು (ಕವಿಕೋ. 1. ೨೦೦). ([ಸಳಸಳ್ಳ *- - ಅನೆ) 

ಸಳ್ಳಿ “ಚಳಿ' ನೋ. 

ಸಳ್ಳಿ “ಚಳ್ಳಿ' ನೋ. 

ಸಳ್ಮಿ (ನಾ). (ಕಬ್ಬಿಣದ) ಕಂಬಿ; ಸರಳು; ಸಲಾಕೆ : ತಲೆಯು ಹಿಂದೆ ಸೀಟಿನ 
ಸಳಿಗೆ ಜಜ್ಜಿತ್ತು (ಹೊಸಕ್ತಿ. ೧೮೧); ಕಬ್ಬಿಣದ ಸಳಿಯಿಂದ ಅರೆದು, ಹೊಟ್ಟೆಯೊಳಗಿನ ಕರಿಯ 
ಕಾಳುಗಳನ್ನು ಬೇರೆ ಮಾಡಿದರು (ಕಪಪು. ೪-೫೬) ; ಕಿಡಕಿಯ ಸಳಿಗಳೊಳಗಿಂದ ನೇಸರ 


| 
ಕಿರಣಗಳು ಒಳನುಗ್ಗಿದ್ದವು (ಚೆಂದುಟಿ. ೮೦). 


೯ಸ್ತವಾದ (ಎಕ. ೫, ಮುಳೆಬಾ. ೨೬೬-೪;ಸು. 907). [?] 


10 


[4 ಮರಾ. ಸಳಈ, ಸಳೀ./ ಸಂ. ಶಲಾಕಾ। 

ಸಳಿಗದಿರ "ಚಳಿಗದಿರ' ನೋ. 

ಸಳಿಗೆ (ನಾ). (ಕರಾ) ದನದ ಕೊಟ್ಟಿಗೆಯ ಬಾಗಿಲಲ್ಲಿ ಆಚೆಯಾಚೆ ಸರಿಸಲು 
ಬರುವಂತಿರುವ ಗೂಟಗಳುಳ್ಳ ಕದ; ಅಡಂಬೆ : ಕಳ್ಳದನಕ್ಕೆ ಸಳಿಗೆ ತಾಡೆ? (ಗಾದೆ). 

(ದೇ. ॥ ತುಳು. ಸಲಕೆ, ತಲಕೆ) 

ಸಳಿಯಸಟ್ಟುಗ (ನಾ). ಒಂದು ಬಗೆಯ ಔಷಧೀಮೂಲಿಕೆ : ಸಳಿಯಸಟ್ಟುಗದ 
ಬೇರ ನೀರಲ್ಲಿ ಅರದು ಕುಡಿಯಲು ವಿಷಹರ (ವಿಷಚಿ. ೧೧-೫). (?) 

ಸಳಿಳ "ಸಲಿಲ' ನೋ. 

ಸಳೀಲ "ಸಲೀಲ್ಯ' ನೋ. 

ಸಳುಕಿ 'ಚಳುಕ್ಕ' ನೋ. 

ಸಳುಗ (ನಾ). ಬಲಿಷ್ಠವಾದ ಗಂಡಾನೆ; ಸಲಗ (7?) : ಕೂಚರಸನು . . . 
ಸೂಲೌಗೊಣ್ಣು ಹೋಹಲ್ಲಿ ಹಡಪದ ಮಲಯ್ಯನು ಒದೆನಿಸಳ ಕುದುರೆ ಸಿನ್ಹ ಸಳುಗವ 
ಹಿಡಿವಲ್ಲಿ ಕಣ್ಣಾದ ಸೆಟಿಯ ಮಗ ಕಟ್ಟಿಪ್ಪನು ಆ ದಳಕೆ ಎದಿರಾಗಿ ಹೊದ್ದು ಹೋಗಿ 
೬ « « ಕವಿಳಾಸಕೆ ಸನ್ಹನು (ಎಕ, ೫1, ಪಾವುಗ. ೪೮-೩; ಸು. 12857). 

(P ಇದು "ಸಲಗ' ಎಂಬುದರ ಅಪಲಿಖತವಿರಬಹುದೆ?) 
ಸಳ್ಳ 'ಸೆಲ್ಲೆಹ” ನೋ. 
ಸಳ್ಳಕ (ನಾ). ೧. ಅಳ್ಳಕ; ಸಡಿಲು : ಅವಳೆ ತಲೆಯ ಉದ್ದವಾದ ಗುಂಗುರುಕೂದಲು 
. ಸಳ್ಳಕ ಬಿದ್ದು ಎರಡು ಕಿವಿಯನ್ನೂ ಅರೆಅರೆಯಾಗಿ ಮುಚ್ಚಿಕೊಂಡಿರಲಾಗಿ 
(ವೇಟಮು. ೨೨). ೨. ಸಲಿಗೆ ; ಸದರ : ಸಾಹುಕಾರ ಧರ್ಮದಾಸನು. . . ಸ್ವಕೀಯ 
ವಿಚಾರದಲ್ಲಿ ಅಷ್ಟು ಸಳ್ಳಕವನ್ನು ಕೊಟ್ಟಿರಲಿಲ್ಲ (ಅದೂಟ. ೭೪); ಅದೆಲ್ಲ ಸರಿ ಅಮ್ಮ, 
ಆದರೂ ನಾ ತೀರಾ ಸಳ್ಳಕ ಆಗಬಾರದು (ಸಣ್ಣಕ. ೯-೪೧). 
[ದೇ. ॥ ತಮಿ. ಚಲುಕ್ಕಮ್‌; ತೆಲು. ಸಲಿಕ ಎ ಕಂಪನ] 

ಸಳ್ಳಿ (ನಾ). ೧. (ಸೌತೆಕಾಯಿಯಿಂದ ತಯಾರಿಸುವ) ಒಂದು ಬಗೆಯ 
ಉಪ್ಪಿನಕಾಯಿ : ಸವುತೆಯ ಸಳ್ಳಿ ಬಾಳೆಯ ಹಣ್ಣಿನ ಸೀಕರಣೆಯನು ಪುಲ್ಲಾಕ್ಷಿಯ 
ರಿಕ್ಕಿದರು (ಜ್ಲಾನಚ ೩೯-೧೧೪). ೨. ಒಂದು ಬಗೆಯ ಮೇಲೋಗರ :"ಮೇಲೋಗರ' 


25 


30 


4s 


೮೪೪೨ 


ಸಲಿ 


1 


ಗಳಲ್ಲಿನ ಕೆಲವು ಹೆಸರುಗಳು . . . "ಮುದ್ದೆಹುಳಿ', "ಸಳ್ಳಿ', "ಪಳೆದ್ಮ', "ಕೊಚ್ಚಿಸಳ್ಳಿ' 
ಇತ್ಯಾದಿ (ಕಸಂಸ್ಕೃ. ೨೯೫). [ಇ- ತುಳು. ತಲ್ಲಿ, ಸಳ್ಳಿ, ತಳ್ಳಿ) 

ಸಳ್ಳುಗುರು "ಸೆಳ್ಳುಗುರ್‌' ನೋ. 

ಸಳ್ಳೆ " ಸರ್ಲೆ' ನೋ. 

ಸಖ್‌, ಸರ್‌, (ನಾ). ವೇಗವನ್ನು ಸೂಚಿಸುವ ಒಂದು ಅನುಕರಣಶಬ್ದ: 
ಸಜ್ಜಂಬ ಘರಿಲೆಂಬ . . . ಭೋರೆಂಬ ಕೂರಸಿಗಳುರವಣಿಯ ದನಿಯಡಸುತಂ ಪುಟ್ಟೆ 
(ಇಹರ. ದೇ. ೪೧-೨೩). ಸರ್‌, : ಬೆಕ್ಕು ಸರ್‌ ಎಂದು ಕಿಟಕಿಯ ಕಡೆಗೆ ಓಡಿತು (ರೂಢಿ). 
ಅಕನೆ, ಸರಕ್ಕನೆ, ಸಅಕ್ಕನೆ (ಅ). ತ್ವರಿತವಾಗಿ; ವೇಗವಾಗಿ : ಸಜಕನೆ ಸೀತಡೆ 
ಪೆಅರಂ ಜಟ್‌ದಡ ಕೆಮ್ಮಿದಡೆ . . . ಕುಜುಪಿಂಗೆ ಪಾ್ಬರೆಸೆವರ್‌ ತಮ್ಮೊಳ್‌ 
(ಸೂಕ್ತಿಸು. ೮-೧೨೪); ಇರದೊಮ್ಮೆ ನಡೆಯುತ್ತ ಸಅಕನೇ ಸೀತಿಹರೆ ಅಟ್‌ದರಡಿಯಿಡದೆ 
ನಿಲ್ಲುವರು (ಸರ್ವಜ್ಞ ೧೯೯೮). ಸರಕ್ಕನೆ : ಗೌಡರು ಸರಕ್ಕನೆ ಹಿಂತಿರುಗಿ ಹೋಗಿ 
ಸ್ನಾನಮಾಡಿದರು (ಕಾನೂರು. ೩೭೬); ಸರಕ್ಕನೆ ಅದನ್ನು ಅಳಿಸಿದರು (ಮೂರುದಾ. ೬೬). 
ಸಟಕ್ಕನೆ : ತುಜುಕರು ಬಂದರೆ ಸಜಕ್ಕನೆ ಏಳಬೇಕು (ಪುರಂದ. ೧-೧೭೯-೨). 

[ಸಜಕ್ಕ್‌ 4 - ಅನೆ] 


15| ಸಚಿಕ್ಕನೆ "ಸಅಕನೆ' ನೋ. 


ಸಅಡು, ಸರಡೆ (ನಾ). ಸಾಲು ; ಪಂಕ್ತಿ : "ಕಲ್ಲಐಡು' ಪರಾ. ಸರಡೆ : ಆ ಪುರದ 
ನೈಯತ್ಮದ ಸರಡೆಯ ಕೋಣ ಬಯಲ ಗದ್ದೆ ಕತ್ಸವಿಯ ಘಳೆಯೊಳು ಮತ್ತರು ಪನ್ನೆರ 
ಡುಮಂ (ಎಕ. ೪॥, ಶಿಕಾರಿ. ೧೨೫-೨೮; 1019); ಚಂಚರಿವಳ್ಳದ ತಿ(ತೀ)ರಮೆ ಸನ್ಹಾ ಬೆಳ್ಗಲ್ಲ 


ಸರಡೆ (ಇಆ. VI, ೨೧೩-೨೭; 10ನೆಯ ಶತ). 1) 


20) ಸಠನಾತಿ (ನಾ). ವಂದನೆ; ನಮಸ್ಕಾರ; ಶರಣು :ಮಿಜುಪ ಭಕ್ತರ ಕಂಡೊಡವರಡಿಗೆ 


ಸಂತಸದೆ ಸಜನಾತಿ ಸಜನಾತಿ ಸಜನಾತಿ ಎಂದು ಸಲೆ ಶಜ್‌ಸಂದು ವಂದಿಸುತ್ತ . . . 
ಕಠ[ಗೊರಲನಂತ್ಕಜನ ವೇಷದಿಂ ಬಂದನು (ಆರಾಚ. ೧-೭-೧೧). 
(ಗ ಇದು "ಶರಣಾರ್ಥಿ' ಎಂಬುದರ ಅಪಲಿಖತ) 


ಸಅಸಅ, ಸರಸರ (ನಾ). (ವೇಗವನ್ನು ಸೂಚಿಸುವ) ಒಂದು ಅನುಕರಣಶಬ್ದ : 


“ಸಅಸಟನೆ' ಪರಾ. ಸರಸರ : "ಸರಸರನೆ' ಪರಾ. 


ಸಅಸನೆ, ಸರಸರನೆ (ಅ). ವೇಗವಾಗಿ; ಶೀಘ್ರವಾಗಿ : ಸಜಸಜನೆ ನಡದು ಬಂದಂ 


(ಎಣಾರ. ದೇ. ೧೧೬-೨೫); ನರರು ತವತವಗಲ್ಲಿಗಲ್ಲಿಗೆ ಸಅಸಜನೆ ತತ್ಪಥವನಿತ್ತೋ 
ಸರಿಸಲರಿದರಿದೆನುತ ಲೋಕಂ ಹೊಗಳುತಿರಲು (ಬಸಪು. ೮-6). ಸರಸರನೆ : 
ಕೆಂಪಿ ಸರಸರನೆ ಹೊರಟೇಹೋದಳು (ಕುಡಿಕೂ. ೧೪೩). [ಸಜಸಅ + - ಅನೆ] 

ಸಅಸಲಾಕೆ (ನಾ). ತ್ವರೆ; ಆತುರ : ವರುಷಾು ತಿಂಗಳೊಳಗೆ ಮದುವೆಗೆ ಸಲ್ವ 
ಹರೆಯದ ಕೋಮಲಾಂಗಿಯರು ಸಅಸಲ್‌ಕೆಯೊಳೆಯ್ದುತಿದ್ದರು ಜಾತಿಸಿಂಗರಗೂಡಿ 
(ಭರಚೆ. ೪೩-೩೦). (ಸಲಜಸಜ 4% ಇಕೆ] 

ಸಅಸಟ್‌ಸು, ಸರಸರಿಸು (ಕ್ರಿ). ತ್ವರೆಯಿಂದ ಬರು; ಲಗುಬಗೆಯಿಂದ ಬರು : 
ದಿಜ್ಮೂಢರಾಗಿ ನಿಲಲುಂ ಸಅಸಜ್‌ಸಿ ಪೋಗಲುಮಣ್‌ಿಯದೆ ಕುಜುಕುಜು ಮೆಟ್ಟುತ್ತುಮಿರ್ಪಿನಂ 
(ಅರ್ಧನೇ. ೭-೪೪ ವ); ಸಅಸಟ್‌ಸಿ ಬಳಿಕಾ ಮುನೀಂದ್ರರು ಸರಸಿಜಾಕ್ಷನ ಸಂದರುಶನಕೆ 
ಬರಲು (ತೊರರಾ. ೧-೧೮-೧೯). ಸರಸರಿಸು : ಆ ಸಭೆಗೆ ಸರಸರಿಸಿ ಜ್ಞಾನನಿಧಿ 
ನಾರದಮಹಾಮೌನಿಯ್ಯೆತಂದನು (ವಂಕಾರಾ. ೨-೨೧-೨೬). [ಸಲಸಲ ೬ - ಇಸ್ಮು] 

ಸಯ್‌, ಜರ್ಮಿ, ಜಲ್ಮ್‌, ಸರ್ಕಿ (ನಾ). ೧. ಬೆಟ್ಟದ ಇಳಿಜಾರು ಪ್ರದೇಶ; ಕೊಳ್ಳ; 
ಪ್ರಪಾತ : "'ಅಲ್‌ಯಟ್ಟು ಕಮ್ಮರಿಗಳೊಳ್‌ ಸಲ್‌'' (ಶಬ್ದಮಂ. ೧೧೮); ತಳತಳಿಸಿ 
ತೊಳಗಿ ಬೆಳಗುವ ಪಳಿಕಿನ ಸಖೌಯೊಂದು ಮಲ್‌ಯೊಳಿರ್ದೆರಲೆ ಮಹೋಜ್ಞಳತುಹಿನಕಿರಣ 
ಮಂಡಲದೊಳಗಣ ಹರಿಣಂಬೊಲೊಪ್ಪಿ ತೋಟ್‌ತ್ತಾಗಳ್‌ (ಕಾವ್ಮಸಾ. ೧೦೫೦ ಶೂದ್ರಕ); 
ಪರಿಮುರಿದಟ್ಟು ಕಟ್ಟು ಸಜ್‌ಯಂ ಹೊದಅಂ ಪುಗಿಸು . . . ಎನುತಿರ್ಪ 
ಬೇಡರಬ್ಬರಕಿರದೊಂದನೊಂದೆಡಹುತಾಕುಳಮಾಯ್ತು ಮೃಗೀಮೃಗವ್ರಜಂ 
(ಮಹಾನೇ. ೨-೧೫). ೨. (ಕಮ್ಮರಿಯ ನೆತ್ತಿಯಲ್ಲಿರುವ) ಕೋಡುಗಲ್ಲು; 
(ಕೊಳ್ಳದ ತುದಿಯಲ್ಲಿರುವ) ಕೋಡುಗಲ್ಲು : ಸಜೌಯನೇಣ್‌ ನೆಲಕ್ಕೆ ಬೀಟ್ವ 
- * * ಸುಣ್ಣಮಂ ಬೆದೆ ತಿಂಬೆಗ್ಗನಂ ಪೋಲ್ಕುಂ (ಧರ್ಮಾಮೃ. ೧೩-೧೩೪); ಹಿರಿಯ 


ಸಲ್ಮ್‌ ೮೪೪೩ 


ಸಆಸಿಯಲ್ಲಿ ನಿಂದೂರ್ಧ್ವಬಾಹುವಾಗಿಯೆ ಬಾಯ ತೆಜ್‌ದು ವಾಯುವೆ ಭಕ್ಸ್ಯವಾದಂದು | 
ತಲೆಯಿಟ್ಟು ಬಿಟುವಿಸಿಲನಾಂತಿರಲು ಕಂಡು (ಸಿದ್ದರಾ. ೨-೬೭). ೩. ಬಂಡೆ; ಶಿಲೆ ;| 


ದೊಡ್ಡ ಹಾಸುಗಲ್ಲು : ವಿಕಸಿತಸರಸಿಜಮಂ ಸಜೌ್‌ಯೊಳಲಸುವಂತಾಗಿರ್ಕುಂ 
(ಆದಿಪು. ೯-೧೦೩); ವಾಯುವ್ಯದೊಳ್‌ ಪಾಪಿಯ ಸಲಿಯುಂ ಬಡಗಲು ವೇಲಿವಿದಿರುಂ 

ಎ. ಸೀಮೆ (ಸೌಇಇ. 1% . 1, ೧೨೧-೪೯; 1057); ಕೆಟೆಗಳಲಿ ಧುಮ್ಮಿಕ್ಕಿ ಮುಳುಗುತ 
ಸಜೌಗಳಂತಾವಡರುತಂ. .. ಅಖಿಳಜೈನರು ಹೊರಳುತಿರಲು (ಬಸಪು ೫೨-೧೫).೪. ಬಾಂದು | 
ಕಲ್ಲು; ಗಡಿಕಲ್ಲು : ದಿನರಾತ್ರಿಗಳನಳೆದು ಹೂಲಮೇರೆಯಲಿ ನೆಡಲೆಂದು ವರುಣ | 
ನಿಲಿಸಿದ ಹವಳದೊಂದು ಸಜ್‌ಯೊ ... . ಎನಿಸಿ ಕಡೆವಗಲ ರವಿ ಕಣ್ಣೆ ಸೊಗಸಿರ್ದನು | 
(ಹಚಕಾ. ೩-೭೩). ೫. (ಆಲಂ) ಕಾಠಿಣ್ಯ; ಕರ್ಕಶತೆ : "ಸಟ್‌ಮೊಲೆ' ಪರಾ. 
೬. ಹಿರಿದು; ದೊಡ್ಡದು : "ಸಂಿಗಲ್‌' ಪರಾ. ೭. ಶಕ್ತಿ; ಕಸುವು: 


ಸ್‌ಗೊಳ್ಳ್‌ (ಕ್ರಿ). 


ಸಜುಸ್ಯೆತನೆ 


ಸಲ್‌ಕಲ್ಲಳಾಗಿ ಗುಂಡುಗಳಾಗಿ . . .ಮಾಯೆಯೊಳುಟಖುಬಿ ರಕ್ಕಸರ್‌ ಕೊಲುತಿರ್ದರು 
(ಚೆಬಪು ೩೨-೩೬). [ಸಜ + ಕಲ್‌] 


ಸಜ್‌ಗುಂಡು (ನಾ). ವ ಸಖಿಗಲ್‌ : ""ಗಿರಿಯ ಶಿರದಿಂದುರುಳ್ವ ಸಲೌಗುಂಡುಗಳ್‌ 


ಗಂಡಶೈಲಂಗಳೆಂದೆನಿಕ್ಕುಂ''(ಮಂಗರಾ. ೨೯-೧). [ಸಲ್‌ 3- ಗುಂಡು] 


5 | ಸಂೌಗೊಳ್ಳ್‌ (ಕ್ರಿ). (ಆಲಂ) ಬೊಜ್ಜುಬರು ; ಡೊಳ್ಳಾಗು : ಬಿಟ್ಟು ನಿಆೌಗೊಂಡ 


ಕುಚಂ ಸಜ್‌ಗೊಂಡ ಪೆರ್ಬಸಿಮ್‌ ಬಿಟ್ಟಪುಗೆಟ್ಟ ತೋಳ್‌ ತೊಡೆ (ಸೂಕ್ರಿಸು. ಆ-೩೮೪). 
[ಸಜ * ಕೊಳ್‌) 

ಅಂಟಿಕೊಳ್ಳು ; ಹತ್ತಿಕೊಳ್ಳು; ತಗುಲಿಕೊಳ್ಳು: 

““ಜಿಗಿಲ್ತುದೆಂದು ಸಲೌಗೊಂಡುದು'' (ಕಶಸಾ. ೫೪-೧೮೮); ""ಜಿಗಿಲ್ತುದು ಸಲೌಗೊಂಡುದು'' 


(ಕವಿಕಂ. ೭೬). [ಸಲ್‌ + ಕೊಳ್‌, ಫ 


"ಸಜ್‌ದಲೆ' ಪರಾ. ಜರ್ಮಿ : ೧. "ದರಾ, ದರೀ- ಈ ೨ ಜರಿ'' (ಕಾಶಕ್ಕ. ೧೪೧). | | ಸಖೌದಲೆ (ನಾ). (ಆಲಂ) ಬಲಿಷ್ಠವಾದ ತಲೆ": ಅಜಗುಲಿಯಂ ಮುನ್ನೆಮ್ಮ 
ಜಲ್ಮ್‌ : ೧. ಕುರುಡನಿಗೆ ದಾರಿಯ ತೋಜದಾತಗೆ ಮುನಿದು ಜಜ್‌ಗೆ ನೂಕಿ | | ಗಣಿಗಳಂ ತಜೌದಿಂದ್ರನನಾ ಸಗ್ಗಮನೆನ್ನೀ ಸಲ್‌ದಲೆಯಿಂ ಪೊತ್ತಂಬುಜಜನ್ಮಾಂಡದ 


ದಡವನು ಏನು ಮಾಡುವನು (ಕನಕ.೧೪೧-೩); ಸೈಗೆಡೆದುದೊ ಭದ್ರೇಭ ಜಲ್‌ಯೊಳಗೆನುತ | 


ಕೂಗಿದರು (ಉತ್ತರಾ. ೨೨-೩೯). ಸರ್ಮಿ ೧. ಗುಲ್ಮ ಸರಿ ಡೊಣೆ (ರುಕ್ಕಾಂಗ ೯-೩೫). 

(ದೇ. ॥ ತಮಿ. ಚರಿ. ಚರಿವು; ಮಲ. ಚರಿವು; ತುಳು. ಜರಿ; ತೆಲು. ಚಲಿ, ಚಲ್‌ಯ। | 
ಸಣ್ಹ್‌, ಚರಿ, ಸರ್ಮಿ (ನಾ). ೧. ಸೋಕಿದ ಸ್ಥಳಕ್ಕೆ ಮೆತ್ತಿಕೊಳ್ಳುವ | 
ಗುಣಧರ್ಮವಿರುವ ಪದಾರ್ಥ, - ಜಿಗುಟಾದ ವಸ್ತು; ಅಂಟು :""ಸಜ್‌ ಪರಿಸನ | 
ಗಳೊಳಗಂಟು'' (ಶಬ್ದಮಂ. ೯೧); ಚಿನ್ನ ಲೋಹಾದಿಗಳು ಕರಗಿ ಒಂದುಗೂಡುವುದಲ್ಲದೆ | 
ಮಣ್ಣು ಬೆಂದು ಹಿಂಗಿವೋಡಾದುದು ಸಟ್‌ಯಿಂದ ಒಂದುಗೂಡುವುದೆ (ಸಕವ. 1, ಕ. | 


೪೩೧-೨೬): ಮೊಲೆ ಗಲ್ಲ ತೋಳ್‌ ಕೊರಲಲ್ಲಿ ತೀವಿ ಸಜೌಯಿಂ ಬರೆದ ಪಂಸೆ ಲತೆಗಳು |20 


ಪತ್ರವಲ್ಲಿ ಮಕರಿಕೆಯೆನಿಕ್ಕುಂ (ಮಂಗರಾ. ೧೦೦-೨೫). ೨. ಮುದ್ದೆ; ಮಿಡ್ಡೆ : ಹೊತ್ತುವುದು 
ಸಜೌಯಹುದು . . . ವೊಣಗಿಹುದು ದೋಷವಶನಕ್ಕೆಂಟು ತೆಅನಪ್ಪುದು (ಸೂಪಶಾ. ೩-೧). 


ಪೂಲಗಡೆಗಾಗಿ ನುಟ್‌ಯಪ್ಪದಂದದಿ ಹಾಕದೊಡೆನಗೇತಜ ದೊಡ್ಡಿತ್ತು 
(ಜಯಕಾ. ೧-೩೩). [ಸಲ್‌ * ತಲೆ, ] 


15) ಸೌದೊಡಕು (ನಾ). ಕಠಿಣವಾದ ಸಮಸ್ಯೆ : ಮಾತಿನಂತುಟಲ್ಲ ಶಿವಾಚಾರದ 


ಸಂ (ಪಾಠಾಂ. ಪರಿ, ಶರಿ, ಸಿರಿ] ದೊಡಕು ಕಾಣಿರಣ್ಣ (ಅವಚಂ. ೧೧೦-೫೦೦); ಎನ್ನ 
ಅಜಗಣ್ಣನಿಕ್ಕಿದ ಸಲೌದೊಡಕಿಂಗೆ ಬೆಜಗಾದೆನು (ಶೂನ್ಮಸಂ. ೨೮-೨೧). 
[ಸಜ 4 ತೊಡಕ್ಕು (ಆ ತೊಡಂಕ್ಕು)) 


ಸಜೌ್‌ಮಿಂಡಿ (ನಾ). ೧. ಪ್ರಾಯಕ್ಕೆ ಬರಲಿರುವ ಹೆಣ್ಣು; ಯೌವನಾ 


ವಸ್ಥೆಗೆ ಕಾಲಿಡುತ್ತಿರುವ ಹೆಣ್ಣು: '"ಸಜೌಮಿಂಡಿಯೆಂದು ಪ್ರಥಮಯತು 
ವಾಗದಾಕೆ'' (ಕಶಸಾ. ೬೨-೩೭೧). ೨. ಏರುಯೌವನವನ್ನು ಹೊಂದಿದವಳು; 
ನವಯುವತಿ: ““ಸಖಿಮಿಂಡಿಯೆನಲ್‌ ಪ್ರಾಯದಿಂದ ಸೊರ್ಕುವಬಲೆಯೆ '' (ಚತುನಿ. 


೩. ದೋಸೆ, ಕಡುಬು ಮುಂತಾದುವು ಮೆದುವಾಗಲು ಅಕ್ಕಿಯೊಡನೆ ಸೇರಿಸುವ 
ಉದ್ದು, ಮೆಂತ್ಮ ಮುಂತಾದುವು; ಹುದುಗು : ಉದ್ದಿನ ಸಜ್‌ಯನಿಕ್ಕಿ ತುಪ್ಪವಂ 
ಮತ್ತದಕೆ ಬಿಟ್ಟು ಕೆಂಪಾಗುವಂದದಿ ಹಸನ ಮಾಡಿ ಪಾಕವ ಮಾಳ್ಬುದು (ಸೂಪಶಾ. ೪-೪೯). 


೧೨೮); ತಿಜ್‌ದರ್‌ . . . ಸಲಿಮಿಂಡಿಯರ್ಮನಂಗೊಳಿಪ ಪುಷ್ಪಂಗಳಂ (ಉದ್ಭಟ. ೯-೫೬); 
ಆವಗಮೋಲಗಿಪ್ಪ ಸಜ್‌ಮಿಂಡಿಯರೊಪ್ಪಿದರೆತ್ತ ನೋಟ್ರೊಡಂ («ಕಬ್ಬಕಾ. ೧೩೩) ; 
ಚಂಡವೇಗದಿನೊರ್ವ ಪಾಂಢ'ನೆಯ್ತರುತೆ ಸಜಳವಿಂಕಮಿಂಶಡಿಯಾಗಸೆವ 


25 


೪. ರಸ; ದ್ರವ : ಸಜೌ್‌ಯನಿಟ್ಟಳವಜಾಕೆ ರೇಖೆಯ ನಿಲ್‌ಗೆ ಬಣ್ಣದ ಜಾತಿ ಭಾವದ | 
ನೆಅವಣಿಗೆಯಿಂ ಬಲಿದ ನಿಪುಣತೆ ಕಣ್ಣೆ ಸೊಗಯಿಸಲು . . . ಮಣಿಭಿತ್ತಿಗಳೊಳದು | 


| 
ಪ್ರಜ್ವಳಿಸೆ ನೋಡಿದನು (ಕುಮುರಾ. ೩-೫೧). ೫. ಅಂಬಲಿ; ಗಂಜಿ : ಎತ್ತಿದ |. 


ಪತಾಕೆಯೊಳಂಸುತ್ತಿದ ಬೇವಿನ ದಂಡೆಯೊಳಂ ಸೆಚೆಗೆಯ್ದು ಸಣಿ(ಪಾಕಾಂ. ಸಲೌಗೆ'ಯೊಳಂ 


. ಕೈಗೈದು, (ಅನಂಪು. ೧೧-೮೨ ವ). ೬. (ಆಲಂ) ಬೆಸುಗೆ; ಸಂಬಂಧ : ಸಜ್‌ |30 


ಬಿಡದಪ್ಪು ರಸವನೊಸರ್ವಿಂದುಟಿ ಕುಜುಪನಿಡುವ ಕೂರುಗುರಳಿದಲಸಿಕೆ ನೆಲ 
ಸೊಗಯಿಸಿದುವು ನವಸುರತಕ್ರೀಡೆಯೊಳಾ ದಂಪತಿಗೆ (ಜಯಕಾ. ೮-೫೫). ಚರ್ಮಿ : ೧. 
ಹತ್ತಿಯ ಬಟ್ಟೆಗೆ ಹುಣಿಸೆಬೀಜದ ಚರಿಯನ್ನು ಸಮತಲವಾಗಿ ಮೆತ್ತಿ... ಕಡಿತಗಳನ್ನು 
ಸಿದ್ಧಪಡಿಸುತ್ತಿದ್ದರು (ಕನ್ನಸಂ. ೪೦); ಇದಕ್ಕೆ ಹುಣಿಸೆಬೀಜದ ಚರಿಯನ್ನು ಲೇಪಿಸಿ ಬಳಿಕ 


ಗೋಪಿಯನಿಕ್ಸುವಾಟಿಯೊಳ್‌ ಕಂಡು . . . ಅಲ್ಲಿಗೆಯ್ದಿ ನೆರೆದು ಗಂಡಗಾಡಿಯನಾಚರಿಸಿ 
ಪೋಗೆ (ಪದ್ಮರಾ. ೮-೧೯). “ತುಣುಮಿಂಡಿ'ಪರಾ. (ಸಜ * ಮಿಂಡ) 


ಸಖಿಮಿಂಡಿವೆಣ್‌ (ನಾ). ಎ ಸಟೌಮಿಂಡಿ ೨ : ಸಜ್‌ಮಿಂಡಿವೆಣಳ ಕೊರಲ ಹಾರದ 


ಮುತ್ತು ಪಜ್‌ದುದಿರುವ 'ಮಣಿನಿಚಯ . . . ತುಜುಗಿರ್ದುದುಯ್ಕಲೆಯಡಿಯ 
(ಮೋಹತ. ೧೪-೯೦); ಇವನ ನಿಜ್‌ಗುರುಳಂ ಪೆಜೌೆನೊಸಲಂ . . . ಕಂಡು ಮರುಳ್ಲೊಂಡು 
ಮೇರೆ ಮಾಲ್‌ ಮೆಯ್ಮಲ್‌ೌದೆಕ್ಕಟಿಯೊಳ್‌ ಸೂರ್ಕಿ ಮೇಲಿಕ್ಕುವ ಸಲೌಮಿಂಡಿವೆಣ್ಣಳಂ 


ಸದೆದು (ಚಕವಂ. ೬೩-೮). ([ಸಯಿಮಿಂಡಿ * ಪೆಣ್‌] 


ಸಳಿಮೊಲೆ (ನಾ). ""ಬಿಗಿದ ಮೊಲೆ; ಕಠಡಿಣಕುಚ'' (ಪ್ರಭಣ್ಣ) : ತೆಳ್ಳಸಿಯಾಗೆ 


ಪಾಟ್ವಿಸಿಬ್‌ ಸಜೌ್‌ಮೊಲೆಯಾಗೆ ಬಿರ್ದ ಮೊಲೆ ಪೂತನಿ ಗೋಪಿವೊಲಾಗೆ ಬೇಗದಿಂ 


ಇದ್ದಲಿನ ಪುಡಿ ಬಳಿದು ಕಪ್ಪುಬಣ್ಣಕ್ಕೆ ತಿರುಗಿಸಿರುತ್ತಾರೆ (ಭಾರಪ. ೧೩ ಪೀಠಿಕೆ). ಸರ್ಮಿ: ೫. | 35 
ನಮ್ಮ ದೇಶದವರು ಜೋಳ ಕುದಿಸಿ ಸರಿ ಮಾಡಿ (ಮುಂಬಯಿ. ೧-೩೪). 


(ಅರ್ಧನೇ. ೭-೭೦). [ಸಲ + ಮೊಲೆ, 
ಸಖಿಯೂದು (ನಾ). ಸಾಂಬ್ರಾಣಿ, ಹಾಲುಮಡ್ಡಿ, ಲೋಬಾನ ಇತ್ಮಾದಿ 


(ದೇ. ॥ ತೆಲು. ಚರಿ, ಚರಿಯ, ಸರಿ] 
ಸಖಿಕಲ್‌ "ಸಜ್‌ಗಲ್‌' ನೋ. 
ಸಖಿಕು (ನಾ). ಸಂಪರ್ಕ; ಸಂಬಂಧ : ನಾನು ನೀನೆಂಬುಭಯದ ಸಜಾಕಿನಿಂ 
ಮನವೆಂಬುದು (ಮನೋವಿ. ೪-೩). [ಆ ಸಜಿ) 
ಸಆ್‌ಗ (ನಾ). ಬಲಶಾಲಿ; ಬಲಿಷ್ಠ : ಸಲ್‌ಗರೆದ್ದುದು ಮೂಟುಕೋಟಿಯ ಸುರರು 
(ಕುವ್ಮಾಅ. ೧೨-೩೯); ಮುಜ್‌ದು ಬಾಗಿಲುಗಳನು ಸಂಧಿಸಿ ಸಲಿಗ ರಕ್ಕಸ ಕಿಂಕರರು 
ನೆಲನಬ್‌ಚೆ ಹೂಣಿಸಿ ಹೊತ್ತರು . . . ರಕ್ಕಸನ (ತೊರರಾ. ೫-೮-೪೦). 
[ಸಜ * -ಗೃ) 


ಸಖಿಗಲ್‌, ಸಲ್‌ೌಕಲ್‌ (ನಾ). (ಆಲಂ) ದೊಡ್ಡ ಬಂಡೆ ; ಹೆಬ್ಬಂಡೆ : ಸಜೌಗಲ್ಲಂ | 45 
ದಬ್ಬುಕದಿಂದಿಜ್‌ದೊಡೆ ಕಿಡಿ ಪಾಜುವಂತೆ (ಅರ್ಥನೇ. ೩-೧೮). ಸಂಿಕಲ್‌ : ಬೆಟ್ಟಗಳಾಗಿ | 


(ಅಂಟನ್ನು ಹೊಂದಿರುವ) ಸುಗಂಧಪದಾರ್ಥ : ಮದನಮಹೀರಮಣನ 

ನಯನೋತ್ಸವಕ್ಕೆ ಕಟ್ಟಿದಿರೊಳ್‌ ಸಆ್‌ಯೂದಿನ ಬಿಜ್‌ಸುಗಟ್ಟಿ ರಚಿಸಿದ 

ಕುರುಜೆಂಬಂತಿರಲ್‌ . . . ಸೊಂಪುಗಲ್‌ವ ಚಂಪಕಪ್ರತಾನಮಂ (ಶಬಶಂ. ೨-೪೨ ವ). 
(ಸಮ್‌ + ಊದು] 


ಸಹೃದಯ (ನಾ). (ಕಲ್ಲಿನಂತೆ) ಕಠಿಣವಾದ ಮನಸ್ಸನ್ನುಳ್ಳವನು ; 


ಕಲ್ಲುಹೃದಯದವನು : ಸಜೌಹೃದಯ ನೀ ನಿನ್ನೊಡನೆ ` ಸರಿಗೊಜಲಲಾಜ್‌ನು 
ಭೀಮ ಪಾರ್ಥರನೊಲಲಿಸುವೆನೀ ಬಾಣದಲಿ (ಕುವ್ಮಾಕ. ೯-೨೯); ಸಜ್‌ಹೃದಯರೀಗ 
ಬಳಲುತ್ತಲೈದರೆ ಮಹಾಪುರುಷನಿಂ ಕರುಣದಿಂ ನೋಡಿದಡೆ ಬಹುಜನ್ಮಪಾಪಗಳು ಪಿಂಗಿ 
ಮುಕ್ತಿ ದೊರೆಕೊಂಬುದು (ಷತಿಲ. ೧೦-೩೩). [ಸಲ 3- ಹೃದಯ 


ಸಜುಸೈತನೆ (ಅ). ೧. ನೇರವಾಗಿ; ನೆಟ್ಟಗೆ : ಮುಗಿಲಂ ಸಜುಸೈತ।ಪಾಠಾಂ. ಕ]ನೆ 


ಸಜುಸೈತು ೮೪೪೪ 


ಬೆಳೆವೊಡುದ್ದಮೆಯ್ದಿತೆಂಬಂತೆಯುಂ.. . . ಮಾಣಿಕದಿಂ ಸಮೆದ ಮರದಂತೆ ಸೊಗಯಿ | | 
ಸಿದುದು (ಲೀಲಾವ. ೮-೪೧ವ); ಎಮೆ ಮಣಿಯಾಗೆ ನೋಡುವೆಡೆಯೊಳ್‌ ಸಲುಸೈತ[ಪಾಠಾಂ. 
ಸಜುಸ್ಯೆಕ, ಸಜುಸುಯ್ಯ!ನೆ ನಿನ್ನ ಮೆಯ್ನವಿರ್‌ ನಿಮಿರ್ದೆಡೆಯಾಡೆ (ಲೀಲಾವ. ೧೪-೬೦). 
೨. ಚೆನ್ನಾಗಿ : ಕೋಕನದವದನೆ ಸಲೆ ಸಜುಸೈೆಕ£ತ3ನೆಯೊರ್ಮಗ್ಗುಲಾಗಿರಲ್‌ 
(ದಶಕು. ೧೧-೧೮): ಮೆಮಾಡಿ ಮೆಯ್ಕ್ಯ ಬಂದೀ ನಿನ್ನ ನಿಜರೂಪ ಸಟುಸ್ಯೆ [ಪಾಠಾಂ. | $ 
ಮುಸೇ, ರಸೈ|ಕ£ತ3ನೆ ನೋಡಿ ಪೋಗಿ ಎಣಿದರವಳ ಕಿವಿಗಿನಿನುಡಿ ರಸವನು | 
(ವರ್ಧಚ ೫-೮)... |ಸಲ್ಮು 3 ಸೈತನೆ (ಆ ಸಯ್ತನೆ)| | 
ಸಜುಸೈತು (ಅ). ೧. ಸುಮ್ಮನೆ : "ಸಜುಸೈತುವೋಗು' ಪರಾ. ೨. ವಿಶೇಷವಾಗಿ : 
ಕಿವಿಯಿಂ ಬಗೆವುಗುವೊಡೆ ಕೊಂಕುವತ್ತ ಪೊಸನುಡಿಯೆ ಪುಗುಗುಮುಳಿದುದು 
ಸಜುಸೈತವಚಜನೆ ಮಾಡಿ ಸಜುಸೈತುವೋಕುಮೇಂ ಬಗೆಯ ಬಟ್ಟೆಯಂ ಮುಟ್ಟುಗುಮೇ |10 
(ಆದಿಪು. ೧-೧೪). [ಸಲು * ಸೈತ್ಯು (ಆ ಸೆಯ್ದು)) 
ಸಜುಸೈೆತುವೊಗು (ಕ್ರಿ). ಸುಮ್ಮನೆ ಹೋಗು; ವ್ಶರ್ಥವಾಗು : ಕಿವಿಯಿಂ 
ಬಗೆವುಗುವೊಡೆ ಕೊಂಕುವೆತ್ತ ಪೊಸನುಡಿಯೆ ಪುಗುಗುಮುಳಿದುದು ಸಲುಸೈತವಚಅನೆ | 
ಮಾಡಿ ಸಜುಸೈತುವೋಕುಮೇಂ ಬಗೆಯ ಬಟ್ಟೆಯಂ ಮುಟ್ಟುಗುಮೇ (ಆದಿಪು ೧-೧೮). 
[ಸಜುಸೈತು 4 ಪೋಗು, (ಆ ಪೋ,)) 15 
ಸಜ್ಜನೆ, ಸರ್ರನೆ (ಅ). ತಟ್ಟನೆ; ವೇಗವಾಗಿ : ಬಂಡಿಯಂ ಬಲವಂದು ಕಾಲ್ಗೆಜಗಿ 
ಮೇಲ್ಗುಡಿಗಟ್ಟಿ ಹೆಅಮೆಟ್ಟಿ ಸಜ್ಜನೆ ತಿರುಗಲು (ನಂಬರ. ೨-೩೦): ಸಲ್ಜನೆ ಕೀಳ್ತಲಗಿಂ | | 
ಕಡಂಗಿ ಕಾಯ್ದಿಲ್‌ದನೊರ್ವ ಲುಬ್ಬಕನಗುರ್ವಿನ ಪರ್ಬುಲಿಯಂ ವನಾಂತದೊಳ್‌ | 
(ಗ. ೧-೯೮). ಸರ್ರನೆ : ಬೇಗ ತಿರ್ರನೆ ತಿರುಗಿ ಸರ್ರನೆ ಲಾಗಹಾಕಿದ ದೊಂಬನು | 
(ಕಎಪು. ೩೮-೬); ಅಲ್ಲಿ ಬಹಳ ಹೊತ್ತು ನಿಲ್ಲಲಿಲ್ಲ. ಸರ್ರನೆ ಹೊರಗೆ ಬಂದಳು |20 
(ಹಳ್ಳಹಾ. ೧೧೫). | 
ಸಲ್ಜಸಜ್ಜನೆ (ದ್ವಿರುಕ್ತಿ) : ಕರ್ಕಶಕ್ಸಾರವಾರಿಯಂ ತಂದು ಸಜ್ಜಸಲ್ಜನೆ ಪೂಸುವುದುಂ | 
1 
| 
| 


(ಸುಕುಮು. ೧೧-೪೭ ವ). [ಸಯ್‌ + - ಆನೆ] I | 

ಸಜ್ಮನೆಸರಿ (ಕ್ರಿ). ತಟ್ಟನೆ ಚಲಿಸು; ವೇಗವಾಗಿ ಚಾಲನೆಹೊಂದು : | 
ತಿಜ್ಜನೆ ತಿರುಗುವ ಸುಟ್ಟುರೆಗಾಳಿಯಂದದಿಂ ಸಜ್ಜನೆ ಸರಿದುದು ಹಿಂದಕೆ ರಥಂ |25| 
(ಚೈಮಿಭಾ. ೧೩-೩೫). |ಸಲ್ಜನೆ 4 ಸರಿ] | 

ಸಣ್ಜಿನೆಸೀಳ್‌, ಸಜ್ಜನೆಸೀಳು (ಕ್ರಿ). ಥಟ್ಟನೆ ಸಿಗಿದುಹಾಕು : ನಡುಬೆನ್ನಂ | 
ಸಜ್ಮನೆಸೀಳೆಯುಂ ತೊಡೆಯನುಡಿಯೆಯುಂ (ಅಜಿಪು. ೧೧-೧೦ ವ); ಕೋಪಿಸುತೆದ್ದು | 
ಸೆಳೆದು ಸಜ್ಮನೆ(ಪಾಠಾಂ. ಸಿ ಸಳೆದುಕೊಂಡು ಪತ್ರವಸೀಳೆ ಸಂದಣಿಸಿ ಶತಚೂರ್ಣವಾಗಿ | 
ನೆಲದೊಳು ಬೀಳೆ (ನಂಬರ. ೭-೮೪). ಸಜ್ಜಿನೆಸೀಳು : ಮಟ್ಟಿ ಸಜ್ಜನೆಸೀಳಿ ನಲಕಆೆಯಟ್ಟಿ |30 
ಹೊಯ್ದನು (ಕುವ್ಕಾವಿ. ಓರಿಇ. ೪-೭೯): ನಾಯ್ಗಳ ಗಡಣವನು ನೆಟ್‌ ಪೊಡೆದುದೌಂಕಿದು 
ದಡಸಿ ಸಿಕ್ಕಿದುದೊತ್ತಿ ಸಜ್ಜನೆಸೀಳಿತು (ಸಾಳ್ವಭಾ. ೫-೩೪). [ಸಜ್ಜನೆ + ಸೀಳ್‌ 

ಸಜ್ಮನೆಸೀಳು "ಸಲ್ಜನೆಸೀಳ್‌' ನೋ. 

ಸಲ್ಲೆ (ನಾ). ಒಂದು ಸ್ಥಳದ ಹೆಸರು : ಗಂಗವಾಸನ ಮಗಂ ಗೋವಿನ್ದರಂ 
ಸಟ್ನೆಮೂನೂಜುಂ ಕುಣಿಂಗಿಲಯ್ನೂಜುಮಂ ಪ್ರತಿಪಾಲಿಸುತ್ತಿರೆ (ಎಕ. 1% , ದೇವನ. 
೪೨-೨; ಸು. 9007). |?) 

ಸಬ್ಬಿಂಗ (ನಾ). ಒಂದು ಸ್ಥಳದ ಹೆಸರು (?); ೯ ಈ ಶಬ್ದದ ಬಗ್ಗೆ ಅನೇಕ 
ವಿದ್ವಾಂಸರು ಚರ್ಚೆ ನಡೆಸಿದ್ದಾರೆ. ಕೆಲವು ಅಭಿಪ್ರಾಯಗಳು ಹೀಗಿವೆ; ಇದು 
“ಷಡ್ಭಾಗ'ದ ತದ್ಭವವಿರಬೇಕು, "ಷಡ್ಪ್ಬಾಂಗ' (ಪಾಂಗ ಎ ತೆರಿಗೆ)ದಿಂದ 
ಬಂದಿರಬಹುದು, ಷರ್ಷಿಯನ್‌ ಪದ "ಸರ್ದಂಗ್‌'(ಎ ದಳಪತಿ) ಶಬ್ದದಿಂದ | 4 
ಬಂದಿರಬಹುದು, ಷಡ್ಫಂಗ, ಷಡ್ಭಾಗ್ಯ, ಷಡ್ವಾಘ್ರ, ಷಡ್ಫಗ ಎಂಬಪದಗಳಿಂದ | 
ಬಂದಿರಬಹುದು : ಇರ್ವ್ವರುಂ ಸಬಟ್ಟಿಹ್ನದರ್‌ ವಿಜಾರಸರುಂ ಪಲ್ಮಡಿಗೆ | 
ಕುಜುಮ್ಬಿಡಿವಿಟ್ಟಾರ್‌ (ಮೈಆರಿ. ೧೯೩೬, ೧೬-೧೪ ;4507). 12) | 

ಸಾ, ಸಯ್‌, , ಸಾಯ್‌, ಸಾಯಿ, ಸಾಯು, ಸಾಹು, (ಕ್ರಿ). ಸತ್ತ (ಭೂತಕೃ), | 
ಸತ್ತು (ಭೂತನ್ಮೂ), ಸಾವ (ಭವಿಕೃ). ೧. ಮರಣ ಹೊಂದು ;ಪ್ರಾಣಬಿಡು: |« 
ಕೊಜ್ಲುಣಿಅರಸರ ಆಳು ಎಲೌದು ಸತ್ತೊನ್‌ (ಮೈಆರಿ. ೧೯೩೯, ೨೨-೫; ಸು. 790); 


35 


ಸಾ 


ದೇವಿಲಂ ಮೊದಲಾಗೊಡೆಯ ಪಲಂಬರ್‌ ಪರದರ್‌ ಸತ್ತರ್‌ (ವಡ್ಡಾರಾ ೭೬-೧೪); 
ಅತ್ತಲೋಪನುಮಿದನಿಂತೆ ಕೇಳ್ಲೊಡ ನಿರಾಶೆಯೊಳಕ್ಕಟ ಸಾಗು೦ (ಉಾದಂಪೂ. ೮೭೬). 
೨. (ಆಲಂ) ಸತ್ತ್ವಗುಂದು ; ನಿಷ್ಕ್ರಿಯವಾಗು : ಅಂಗುಳಂಗುಳ ಸಂದಿಗಳ 
ಕಳೆಯಿಂಗಿ ನೆತ್ತರು ಸತ್ತ ತೊಗಲ ನರಂಗಳು (ಬಸಪು. ೪೬-೫೮). ಸಯ್‌. , 2 ೧. ನೆರೆದು 
ಬಂದಪರವರ್‌ ಸಯಲಾ ಬಲಮೆಲ್ಲಮೆಟ್ತರದೆ ಕೊಂದಪನಿವಂದಿರನೀಗಳೆ ನಿಕ್ಕುವಂ 
(ಕಎರಾ. ೧-೧೩೦): ಬಿಡೆ ನಾಂ ನೀಂ ಸಯೆ ಸಾವೆನಲ್ಲದುಲೌಯೆಂ (ಅನಂಪು ೧೧-೯೫). 
೩. ತಡೆ; ನಿಲ್ಲು : ಎನ್ನೊಳಾ ಆಟ್ಬುಡುಗಿದಂದು ನಾನ್‌ ಸಯ್ತಪೆನ್‌ (ಅಂತಿಗೊ. 
೫-೭೬). ಸಾಯ್‌ : ೧. ಆತಂ ದೇಶಸಕಲಸಂಯಮಂಗಳಂ ಕೊಳ್ಳಂ ಆಯುಷ್ಯಮಂ 
ಕಟ್ಟಿಂ ಸಮ್ಮಜ್ಮ್‌ಥ್ಕಾತ್ವಂಗಳೊಳ್‌ ಎಲ್ಲಿ ಮುನ್ನಾಯುಷ್ಕಂ ಬದ್ಧಮಾದುದಲ್ಲಿಗೆ 
ಸಂದು ಸಾಯ್ಲುಂ (ಶತ್ತಪ್ರ ೧೫); ಹುತ್ತವ ಬಡಿದೊಡೆ ಹಾವು ಸಾಯಬಲ್ಲುದೆ ಆಯ್ಕಾ 
(ಬಸವ. ೧೧೭); ಸಾಯ್ವರ ಶಾಪದಲಿ, ಬೀಳ್ವರ ತಾಪದಲಿ . . . ಕೆನೆಯುವ ಹಯಗಳ 
ಹೇಷಾರವದಲಿ, ಕಿವಿ ಬಿರಿಯುವುದು! (ಕನ್ನಬಾ. ೧೨೫-೨೦). ಸಾಯಿ, : ೧. ಸಾಯಿ 
ಫಡಿಫಡ ಕೆಡೆಯೆನುತ ತಮ್ಮೊಬ್ಬರೊಬ್ಬರ ಜಡಿಯಲಬ್ಬರವಾದುದಾರೋಹಕರ ಕೇರಿಯಲಿ 
(ಕುವ್ಮಾಕ. ಆ -೧೧);ನೀನು ಸಾಯಿ. ನಾನಿನ್ನು ಮಾತಾಡಲಾರೆ (ಗಾಪ.೧೯). "ಸಾಯಿಗುತ್ತ' 
ಪರಾ. ಸಾಯು: ೧. ದಿನಾ ಸಾಯುವವರಿಗೆ ಅಳುವವರು ಯಾರು? (ಗಾದ). 
೪. (ಆಲಂ) ಒದ್ದಾಡು ; ಕಷ್ಟಪಡು : ಅವನು ಕೆಲಸ ಮಾಡಲು ಸಾಯುತ್ತಾನೆ 
(ರೂಢ). ಸಾಹು: ೧. ಅಜ್ಞಾನವೆಂಬ ಹಾವಸೆ ಅವಗ್ರಹಿಸಿಕೊಂಡಲ್ಲಿ ಜೀವಭಾವ 
ಭ್ರಾಂತಿಯ ಸಂದೇಹದಲ್ಲಿ ಸಾಹುತ್ತಿಹರು (ಮೋಳಿಮಾ. ೨೩೮-೭೮9); ತಲೆಯ ಕಡಿದರೆ 
ಸಾಹೆನಲ್ಲದೆ ಗತಿಯ ಕಾಣೆನು (ನಿಭಾಗ. ೧-೧೨-೨೬). 

ಸತ್ತು ಸತ್ತು ಉಳಿ ಎ ಮರಣಾಸನ್ನವಾದ ಖಾಯಿಲೆಯಿಂದ ಗುಣಹೊಂದು, 
— ಉಳಿದುಕೊಳ್ಳು; ಪ್ರಾಣಾಪಾಯಕಾರಿಯಾದ ಖಾಯಿಲೆಯಿಂದ 
ಬದುಕಿಕೊಳ್ಳು: ಆ ವೃದ್ಧರು ಕ್ಷಯರೋಗದಿಂದ ಸತ್ತುಸತ್ತು ಉಳಿದರು (ರೂಢಿ). 
ಸತ್ತುಸತ್ತು ಬದುಕು ಎ ಸತ್ತುಸತ್ತು ಉಳಿ : ಅವರ ಮಗು ಮೊನ್ನೆ ಮೆದುಳುಜ್ವರ 
ದಿಂದ ಸತ್ತುಸತ್ತು ಬದುಕಿತು (ರೂಢಿ). ಸತ್ತುಸುಣ್ಣವಾಗು ವಿಪರೀತ 
ವಾಗಿ ಬವಣೆಪಡು ; ಬಹಳ ತೊಂದರೆಪಡು : ಅವನು ಸಾಲಕ್ಕಾಗಿ ಊರೂರು 
ತಿರುಗಿ ಸತ್ತು ಸುಣ್ಣವಾಗಿದ್ದಾನೆ (ರೂಢಿ). ಸಾಯ ಬಡಿ - ಸಾಯುವಂತೆ ಹೊಡೆ : 
ಹಣ್ಣುಗಾಯಿ ನೀರುಗಾಯಿ ಮಾಡು : ಮುಳಿದು ಸಾಯ (ಪಾಠಾಂ. ಯೆ] ಬಡಿದು 
ಮನೆಯಿಂ ಪೆಂಡತಿಯನಟ್ಟಿ ಕಳೆದೊಡೆ (ವಡ್ಡಾರಾ. ೭೬-೧); (ಪಸಿದ ಕೋಪದಿಂ ತನ್ನ) 
ಭಾರ್ಯೆಯಂ ಸಾಯಬಡಿವುದುಂ (ಧರ್ಮಾಮೃ. ೧೪-೧೨೯); ವಂಗಭೂಪನ ಬಾಯೊಳಗೆ 
ಬೆಟ್ಟಿದನು ಗದೆಯನು ಮಿಕ್ಕ ನಾಲ್ವರನು ಸಾಯಬಡಿದನು (ಕುವ್ಮಾದ್ರೋ. ೨-೮೨). 
ಸಾಯಬಡು ಎ ಸಾಯು; ಮರಣವನ್ನು ಹೊಂದು : ನ್ಮಾಯವಿಲ್ಲದೆ ತಿಲೋತ್ತಮಿ 
ಯಗೋಸುಗವಾಗಿ ಸಾಯಬಟ್ಟರು ಒಡಹುಟ್ಟಿದವರು (ಎಸಾಸು. 5೫-೩). ಸಾಯಲಾಗು = 
ಸಾಯುವಂತಾಗು; ಮರಣ ಹೊಂದುವ ಸ್ಥಿತಿ ಮುಟ್ಟು : ಸಾಯಲಾದನು 
ಧೃಷ್ಟಕೇತು ವಿಡಾಯಿಗೆಟ್ಟನು ಭೋಜನು (ಕುವ್ಮಾದ್ರೋ. ೨-೫೯). ಸಾಯಹಾರು = 
ಸಾವನ್ನು ನಿರೀಕ್ಷಿಸು : ಉಳುಹಿಕೊಳಲೆಳಸಿಯಮರರನು ಹರಿಯಜರೆನ್ನ 
ಕಳೆವರವನೀಗ ಹೇಳಿದರೆ . . . ಅದು `ನಿಮಿತ್ತಂ ಸಾಯ ಹಾರಿದರುಯೆಂದು ಮರುಗಿ 
(ನವಮೋ. ೫-೧೨). ಸಾಯೆ ಪೊಯ್‌ ಮ. ಸಾಯ ಬಡಿ: ಅಬ್ಬೆಯೊಡವುಟ್ಟಿದ 
ಮಾವನಶೇಷಶಾಸ್ತ್ರಪಾರಗನತಿಧನ್ಮನೆಂದು ಪರಿಭಾವಿಸಿ ಬಂದೊಡವಜ್ಜೆಗೆಯ್ವು ... 
ತೊಟ್ಟಗೆ ವಿಭು ಸಾಯೆ ಪೊಯ್ದು ಕಿವಿಯಂ ಪಿಡಿದೊಡಲೊಡರ್ಚಿ ಬಂದನೇ 
(ಸುಕುಮು, ೨-೬೩). ಸಾಯೆ ಬಡಿಸುವ ಸಾಯುವಂತೆ ಹೊಡೆಯಿಸು; ಹಣ್ಣುಗಾಯಿ 
ನೀರುಗಾಯಿ ಮಾಡಿಸು : ಸೊಕ್ಕಿರ್ದರ ಮದಮಿಂತಲ್ಲದುಡುಗದೆಂದು ಸಾಯೆ 
ಬಡಿಸುವಂ (ಧರ್ಮಾಮ್ಯ. ೨-೬೭). ಸಾಯೆ ಸರಸಂ ನುಡಿ ಎ ಮರ್ಮಾಘಾತವಾಗು 
ವಂತೆ ಗೇಲಿಮಾಡು : ಎಮ್ಮಂ ಪಿಡಿದೆಟೆವಂದಿನ ನಿಮ್ಮದಟುಗಳೀಗಳೆತ್ತವೋದುವೊ 
- ~~ ನಿಮಗಮಿಾಾಗಳೀಯೆಡರಾಯ್ತೇ ಎಂದು ಸಾಯೆ ಸರಸಂ ಮುಡಿದು 
(ಪಂಪಭಾ. ೭-೩೯ವ). (ದೇ. ॥ ತಮಿ. ಚಾ, ಚಾಯ್‌; ಮಲ. ಚಾ; ಕೊಡ. ಚತ್ತ್‌; ತೊದ. 
ಸೊಯ್‌; ತುಳು ಸಯಿ, ಸೈ; ತೆಲು. ಚಚ್ಚು, ಸಚ್ಚು ; ಪರ್ಜಿ. ಚಯ್‌; ಕುಇ. ಸಾವ] 


ಸಾಂಕರ್ಯ 


ಸಾಂಕರ್ಯ (ನಾ). (ವಿಭಿನ್ನವಾದುವು) ಕೂಡುವಿಕೆ; ಸಂಕರವಾಗುವಿಕೆ : 
ನಿರುಪಾಧಿಕಾಂತರ್ಜ್ವಲತ್ಸರ್ವಸಾಕ್ಲಿಕಸ್ಸುರಣರುದ್ರಂಗೀ ಗುಣೋಪಾಧಿ ಬಿನ್ನ 
ರಜಹರಿಗಳೆಣೆಯೆಂದದಾರದ್ವೈತವಿಭ್ರಮದೆ  ನುಡಿವರವರನ್ವಯಕ್ಕೆ ನಿರುತಮಿದು 
ಸಾಂಕರ್ಯಮುಂಟಂತೆ ನುಡಿಯದರ್‌ ವರವಂಶಜರ್‌(ಪದ್ಮರಾ. ೧೧-೮); ಈ ಧರ್ಮಶಾಸ್ತ್ರ 
ಕಾರರು ವಿದೇಶೀಯರ ಆಕ್ರಮಣದಿಂದುಂಟಾದ ಸಂಸ್ಕೃತಿಸಾಂಕರ್ಯ ಹೊಂದಿದ 
ಜನತೆಯನ್ನು ಉದ್ದರಿಸಲು . . . ವ್ಯತ್ಯಾಸಗಳನ್ನು ಮಾಡಿದರು (ಭಾರದ. ೬೧). [ಸಂ.] 

ಸಾಂಕೇತಿಕ (ಗು). ೧. ಗುರುತುಗಳಿಂದ ಕೂಡಿದ ; ಸಂಜ್ಞೆಗಳುಳ್ಳ : ಬೀಜಗಣಿತ 
ಸಾಂಕೇತಿಕರೂಪದ್ದಾದ್ದರಿಂದ ಈ ಶಾಲೆಯಲ್ಲಿ ಅದನ್ನು ಸೇರಿಸಬೇಕಾಗಿಲ್ಲ (ಶಿಕ್ಷದ. ೧೫೨). 
೨. (ಯಾವುದಾದರೂ ವಸ್ತು, ವಿಚಾರ ಮುಂತಾದುವುಗಳಿಗೆ) ಪ್ರತೀಕವಾದ; 
ನಿದರ್ಶನವಾದ : ಪಾರಿಭಾಷಿಕಶಬ್ದಗಳ ಅರ್ಥವನ್ನೂ ಸಾಂಕೇತಿಕಸನ್ನಿವೇಶಗಳ 
ಅನ್ವಯವನ್ನೂ ಕೇವಲ ಚಾರಿತ್ರಿಕದೃಪ್ಪಿಯಿಂದ ನಿರ್ಣಯಿಸುವುದು ಕಷ್ಟ (ಭಾರದ. ೧೦೯); 
ಕಾದಂಬರಿಯಲ್ಲಿ ಸಾಂಕೇತಿಕಪಾತ್ರ ಹಾಗು ಸನ್ನಿವೇಶಗಳು ಕೆಲವಿವೆ (ಸಮಜೀ. ೩೧ ಪೀಠಿಕೆ). 
೩. ಸೂಚಿಸುವ; ಮುಂದಾಗಿ ತಿಳಿಸುವ : ಮುಖದ ಮೇಲೆ ಈ ಕಾಯಿಲೆಯ 
ಸಾಂಕೇತಿಕ ಬೊಕ್ಕೆಗಳು ಕಾಣಿಸಿಕೊಳ್ಳುತ್ತವೆ (ಕೆಲರೋ. ೫೭). (ನಾ). ೪. (ಯಾವುದೇ 
ವಸ್ತು, ವಿಚಾರ ಮುಂತಾದುವನ್ನು) ಸೂಚಿಸುವಂತಹುದು; ಪ್ರತಿಬಿಂಬಿಸು 
ವಂತಹುದು; ನಿದರ್ಶನರೂಪವಾದುದು :ನಮ್ಮ ಹಬ್ಬಗಳೆಲ್ಲ ಸಾಂಕೇತಿಕವಾಗಿವೆ 
(ರಂಗರೋ. ೧೧೨); `ಅಂಚೆಮನೆ' ಎಂಬುದೊಂದು ಚಿಕ್ಕನಾಟಕ... ಈ ನಾಟಕವು ಸಾಂಕೇತಿಕ 
ವೆಂದು ಕೆಲವು ವಿಮರ್ಶಕರು ಅಭಿಪ್ರಾಯಪಟ್ಟಿದ್ದಾರೆ (ಧರ್ಮಸಾ. ೬೪). [ಸಂ.1 

ಸಾಂಕೇತಿಕಮುಷ್ಕರ (ನಾ). ಸಂಕೇತರೂಪದ ಚಳುವಳಿ; ಮುನ್ಸೂಚನೆಯ 
ಪ್ರತೀಕವಾದ ಮುಷ್ಕರ : ಆ ಗಿರಣಿಯ ಕಾರ್ಮಿಕರು ಇಂದು ಸಾಂಕೇತಿಕಮುಷ್ಕರ 
ನಡೆಸುತ್ತಿದ್ದಾರೆ (ರೂಢಿ). [ಸಾಂಕೇತಿಕ 3- ಮುಷ್ಕರ] 

ಸಾಂಕ್ರಾಮಿಕ (ಗು). ೧. ಒಬ್ಬರಿಂದೊಬ್ಬರಿಗೆ ಅಥವಾ ಒಂದರಿಂದ 
ಮತ್ತೊಂದಕ್ಕೆ ಹರಡುವ, - ವ್ಯಾಪಿಸುವ,-- ಸೋಂಕುವ : ಯುದ್ಧ ಮೊದಲಾದ 
ಒಂದು ತಿಂಗಳೊಳಗೆ, ವಿಷ್ಣುವರ್ಧನಪ್ರಭುವಿನ ಸೈನ್ಮಶಿಬಿರಗಳಲ್ಲಿ ಸಾಂಕ್ರಾಮಿಕ ಉಪಟಳ 
ಒಂದು ಕಾಣಿಸಿಕೊಂಡಿತು (ಕಾಂತಲಾ.೪೦೦). (ನಾ). ೨. (ರೋಗ ಮುಂತಾದುವು) 
ಒಬ್ಬರಿಂದ ಒಬ್ಬರಿಗೆ ಅಥವಾ ಒಂದರಿಂದ ಮತ್ತೊಂದಕ್ಕೆ ಹರಡುವಿಕೆ, -- 
ವ್ಯಾಪಿಸುವಿಕೆ: ಡಿಫ್ತೀರಿಯಾ . . . ಕೆಲವು ಕಡೆ ಸಾಂಕ್ರಾಮಿಕ (Epidermic) 
ವಾಗಿ ಹರಡಿದರೆ ಕೆಲವು ಕಡೆ ಸ್ಥಾನಿಕ (Eಗರೇrmic) ರೋಗವಾಗಿರುತ್ತದೆ 
(ಕೆಲರೋ. ೧೪). [ಸಂ.1 

ಸಾಂಕ್ರಾಮಿಕರೋಗ (ನಾ). ಒಬ್ಬರಿಂದ ಅನೇಕರಿಗೆ ಅಥವಾ ಒಂದರಿಂದ 
ಅನೇಕಕ್ಕೆ ಹರಡುವ ಖಾಯಿಲೆ; ಸೋಂಕುರೋಗ; ಅಂಟುಜಾಡ್ಕ : ಸೊಳ್ಳೆ, 
ನೊಣ ಮೊದಲಾದವು ಸಾಮೂಹಿಕಜಂತುಗಳು. ಸಾಂಕ್ರಾಮಿಕರೋಗಗಳಂತೆ ಅವುಗಳ 
ಚಲನವಲನ (ನಂಟರು. ೪೪); ನಾನು ಅಲ್ಲಿಗೆ ಹೋದಾಗ ಅಲ್ಲಿ ಒಂದು ಸಾಂಕ್ರಾಮಿಕರೋಗ 
ಹರಡಿತ್ತು (ಪ್ರವಾಇ. ॥, ೧೪). [ಸಂ.1 

ಸಾಂಖ್ಯ (ಗು). ೧. ಸಂಖ್ಯೆಗೆ ಅಥವಾ ಲೆಕ್ಕಾಚಾರಕ್ಕೆ ಸಂಬಂಧಿಸಿದ . (ನಾ). 
೨. ಸಂಖ್ಮೆಗೆ ಅಥವಾ ಲೆಕ್ಕಾಚಾರಕ್ಕೆ ಸಂಬಂಧಿಸಿದುದು : ಸಾಂಖ್ಯವೆಂಬ 
ಶಬ್ದವು, ಸಂಖ್ಯಾಶಬ್ದದಿಂದ ಸಿದ್ದಿಸುತ್ತದೆ. ಸಂಖ್ಕೆಯೆಂದರೆ ಚರ್ಚೆಯೆಂದೂ, 
ವಿಚಾರಣೆಯೆಂದೂ ಎಣಿಕೆಯೆಂದೂ ಅರ್ಥ (ಭಾರದ. ೧೨೫). ೩. ಚರ್ಚೆ ಮಾಡುವಿಕೆ. 
೪. ವಿಶೇಷವಾದ ತಿಳಿವಳಿಕೆ; ಜ್ಞಾನ : ಸಾಂಖ್ಯ ಎಂದರೆ ಜ್ಞಾನ. ಯೋಗ ಎಂದರೆ 
ಭಗವದರ್ಪಣ ಬುದ್ಧಿಯಿಂದ ಎಹಿತಕರ್ಮಾನುಷ್ಠಾನ (ಭಾತತ್ತ. ೧೧೯). ೫. ಶಿವ; ಈಶ್ವರ. 

.. ೬. (ತತ್ತ್ವಶಾ] ನ್ಮಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವಮಾಮಾಂಸೆ 
ಮತ್ತು ಉತ್ತರಮಾಮಾಂಸೆ (ವೇದ ಮತ್ತು ವೇದಾಂತ) ಎಂಬ ಆರು 
ಬಗೆಯ ದರ್ಶನಗಳಲ್ಲಿ ಒಂದು; ಷಡ್ಡರ್ಶನಗಳಲ್ಲಿ ಒಂದು : ಸಾಂಖ್ಯ 
ಪಾತಂಜಲ ವೇದಾಂತಗಳೆಂಬ ಆತ್ಮಜ್ಞಾನಫಲವಾಗುಳ್ಳವೇ ಅಧ್ಯಾತ್ಮ ಶಾಸ್ತ್ರತ್ರಯಂಗಳು 
(ವಿವೇಕ. ೧೨); ವೈಶೇಷಿಕ, ನ್ಮಾಯ, ವೇದಾಂತ, ಸಾಂಖ್ಯ, ಯೋಗ, ವೇದ ಎಂದು ಆರು 
ದರ್ಶನಗಳು (ಒಂದಸಾ. ೯). ೭. ಸಾಂಖ್ಕತತ್ತ್ವಗಳನ್ನು ಒಪ್ಪಿ ಅನುಸರಿಸುವವನು; 


೮೪೪೫ 


ಸಾಂಗಗೊಳಿಸು 


ಸಾಂಖ್ಕದರ್ಶನದ ಅನುಯಾಯಿ : ಷಡಭಿಜ್ಞಂ ಕ್ಷಣಿಕಂ . . . ನಡೆವಂ ಕಾಪಿಳ 
ವೃತ್ತಿಯಂ ಬಿಡದೆ ಸಾಂಖ್ಯಂ (ಚಂದ್ರಪು. ೧-೨೫); ವಸ್ತುಗಳನ್ನು ಸಂಖ್ಯೆಮಾಡಿ ತತ್ತ್ವಗಳು 
ಇಪ್ಪತ್ತೈದು, ಪದಾರ್ಥಗಳು ಅರುವತ್ತು ಎಂದು ನಿರ್ಣಯಮಾಡಿರುವುದರಿಂದ ಇವರಿಗೆ 
ಮೊದಲು ಸಾಂಖ್ಯ್ಕರೆಂದು ಹೆಸರು ಬಂದಿತು (ಓಂದಸಾ. ೪೮). 1ಸಂ.] 


5 | ಸಾಂಖ್ಯದರ್ಶನ (ನಾ). ಎ ಸಾಂಖ್ಯ ೬ : ಸಾಂಖ್ಯದರ್ಶನವನ್ನು ನಿರೀಶ್ವರವಾದವೆಂದೂ 


. . ೬ ವೇದಾಂತದಾರ್ಶನಿಕರು ದೂರ ತಳ್ಳಿದ್ದಾರೆ (ಭಾರದ. ೧೧೩). [ಸಂ] 
ಸಾಂಖ್ಯಮತ (ನಾ). ಎ ಸಾಂಖ್ಯ ೬ : ಪ್ರಕಟಮಾಡಿ ಸಾಂಖ್ಯಮತಮಂ 


ನಿರ್ಮೂಳನಂಗೆಯ್ದು (ಶಾಸಪ. ೫೨-೪೯;1138); ಚಾರ್ವಾಕಮತವನ್ನೂ ಬೌದ್ಧಮತವನ್ನೂ 
ಸೇರಿಸಿದರೆ ಸಾಂಖ್ಯಮತವಾಗುತ್ತದೆ (ಹಿಂದಸಾ. ೬). ಸಂ.) 


10| ಸಾಂಖ್ಯಯೋಗ (ನಾ). ಎ ಸಾಂಖ್ಯ ೬ : ಇಂತೀ ಪಂಚವಿಂಶತಿತತ್ತ್ವಂಗಳು ನಾನಲ್ಲ 


15 


45 


ಅವು ನನ್ನವಲ್ಲವೆಂದು ವಿಭಾಗಿಸಿ ಕಳೆದು ಪರಾತ್ರರವಾದ ಪರಶಿವಬ್ರಹ್ಮವೆ ನಾನೆಂದು 
ತಿಳಿವುದೇ ಸಾಂಖ್ಯಯೋಗ ನೋಡಾ (ಆಖಂಡೇ. ೨೨೨-೬೪). ([ಸಂ.] 


ಸಾಂಖ್ಯಾಗಮ (ನಾ). ಎ ಸಾಂಖ್ಯ ೬ : ಮಿಥ್ಮಾತಮತಿರಸ್ಮರಿಣೀತಿರಸ್ಪತಮನಸ್ಕಂ 


ತತ್ತ್ವಾಭಾಸಮಂ ಸಾಂಖ್ಕಾಗಮಮಂ ಮಾಡಿ ಕಪಿಳಾಗಮಮಂ ಮಾಡಿ ಕಪಿಳಾದಿಗಳಪ್ಪ 
ಶಿಷ್ಯವರ್ಗಕ್ಕೆ ತಿಳಿಪುತ್ತಂ (ವರ್ಧಮು. ೬-೧ ವು. (ಸಂ) 


ಸಾಂಗ್ಮ (ಗು). ೧. ಅಂಗಗಳಿಂದ ಕೂಡಿದ; ಅವಯವಗಳಿಂದ ಕೂಡಿದ. 


೨. ಅಂಗಗಳಿಗೆ ಸಂಬಂಧಿಸಿದ; ಆಂಗಿಕವಾದ : ಅಂಗದಿಂದಂ ಗಾಡಿ 
ಸಂಚಾರಿಗಳಿನುಚಿತಸಾಂಗಭಾವಂಗಳಿಂ ಶಿವನ ಲೀಲೆಯೊಳ್ಳಿದು ಪಿಂಗೆ ವಿಂಶತಿಯ ಭೃಂಗಿರಿಟಿ 
ನರ್ತಿಸೆ ಗಣಂಗಳ್‌ ಭಾಪೆನುತ್ತಿರ್ದರು (ಭಾವಚಿಂ. ೧-೩೬೭). ೩. ಪೂರ್ಣವಾದ; 
ಸಮಗ್ರವಾದ : ಲಿಂಗಶರಣನೆ ನಿತ್ಮ ಜಗಮನಿತ್ಕಮದೆಂಬ ಸಾಂಗನಿತ್ಕಾ 
ನಿತ್ಯವಿವರಸುಜ್ಞಾನಮದು ಹಿಂಗದದ  ತಿಳಿದಾಚರಿಸುವಾತನೆ ಸ್ವಾನುಭಾವಿ 
(ಷಲ. ೫-೨೪). ೪. (ವೇದದ ವಿಷಯದಲ್ಲಿ) ಷಡಂಗಗಳಿಂದ ಕೂಡಿದ : 
"ಸಾಂಗವೇದ' ಪರಾ. (ನಾ). ೫. ಪೂರ್ಣವಾದುದು; ಸಮಗ್ರವಾದುದು : 
ಸಾಂಗವಾಗಿದೆ ಗೃಹವೆನುತ ರೋಷಾಂಗ ಮನವಿಡಿವೈದು ಬರೆ (ಕೃಷ್ನಾಕಾ ೧೧-೫). 
೬. ಪರಿಪೂರ್ಣತೆ; ಸಮಗ್ರತೆ : ಜಂಗಮವ ನಾನೆಂದೆ ನೋಡಿರು ಸಾಂಗದಿಂ 
ತ್ರಿವಿಧಪ್ರಸಾದಾಸಂಗದೊಳು ಪರಿಣಾಮಿಸುತಮಿರು (ಬಸಪು. ೪-೬೬); ಮೋಹನಾಂಗಿಗೀ 
ಸಿಂಗರದ ಹಂಗುಂಟೆ ಮಂಗಲದ ಸಾಂಗಕ್ಕೆ ಸಿಂಗರಿಪೆವು (ಪದ್ಮರಾ. ೩-೪೨). 
೭. ಯೋಗ್ಕವಾದುದು; ಸರಿಯಾದುದು : ಧರೆಯೊಳಿಂತಪ್ಪನ್ನದಾತರ 
ಸರಿಯಿಡುವರಾರಯ್ಮ ನಿನಗತಿಸಾಂಗವಾಯಿತ್ತು ನಿರುತವೆಲ್ಲೆಡೆಯೊಳು 
ಸಮಾನವನೊರೆಯಲಿಲ್ಲದಭೀಷ್ಟದಾನವನರರೆ ಎಮಗಿಕ್ಕಿದೆ (ಬಸವು. ೨೪-೨೭). 

ಸಾಂಗಮಾಗು, ಸಾಂಗವಾಗು ಎ ೧. ಪರಿಪೂರ್ಣವಾಗು; ಸಮಗ್ರವಾಗು; 
ಸಂಪೂರ್ಣವಾಗು : ಅತಿಮಂಗಳದ ದಿನವಿಂದು ನಿಜಮಂದಿರದೊಳೆಂದೆನುತ 
ಸಾಂಗಮಾಗಲು ವೇದೃಶೃಂಗಾರಂಗಳಿಂದವಲಂಕರಿಸಿ (ಬಸಪ್ಯ ೨೪-೧೬); ನಿರ್ವಿಘ್ನದಲಿ 
ಮುನಿತಿಲಕನಧ್ವರ ಸಾಂಗವಾದುದು (ತೊರರಾ. ೧-೧೧-೨೨); ನೃಪಾಲಕತಿಲಕನಧ್ವರ 
ಸಾಂಗವಾದುದು (ತಿಮ್ಮಶ್ಚ. ೧-೧೧೨). ೨. ಸರಿಯಾಗು; ಯೋಗ್ಮವಾಗು : 
ಉಪಕರಣತತಿಯ ಸಾಂಗಮಾಗಲು ಬೆಳಗೆಯೋ ಶಿವಲಿಂಗಮಜ್ಜನಸಾಲೆಗಳ 
ಮಲಿನಂಗಳಂ ತೊಳೆಯೆಯೊ (ಬಸಪು. ೪೭-೧೩). ೩. ದೊರಕು; ಲಭ್ಯವಾಗು ಬ 
ಮಂಗಳಪ್ರದ ಸತ್ಪಿಯೆಗಳೊಳಿಹಂಗೆ ಗರ್ವಿಸಿ ನುಡಿದವಂಗಂ ಸಾಂಗವಹುದೇ ಭಕ್ತಿಪರಿಣತಿ 
ಬಸವಸುಕುಮಾರ (ಬಸಪ ೨೪-೮೯). [ಸಂ 


| ಸಾಂಗ್ಮ (ನಾ). (ಭರ್ಜಿಯಂತಹ) ಒಂದು ಬಗೆಯ ಆಯುಧ : ಸಾಂಗಭಲ್ಲೆಯ 


- ... ಚಕ್ರಾಯುಧದ ಅಂಗವಣೆಯ ಕಲಿತರು ಬೇಗದಲಿ ಶ್ರೀರಂಗಭಕ್ತರು ಮುದದಿಂದ 
(ಕಂನವಿ. ೪-೮೬); ಊರಿ ಸಮ್ಮಿಶ್ರಕ್ಕೆಭಾಕು ಸಾಂಗಿಟ್ಟಿ ಕೈಚೂರಿಗಳಲಿರಿದಾಡಿದೀರ್ವಲದ 
ತಲೆವೆಲೆಯ ಕ್ರೂರರದ್ಭುತಗರೆದರು (ಜಿನಮು. ೧೦-೨೦). ([ಇ- ಹಿಂ. ಮರಾ. ಸಾಂಗ್‌) 


ಸಾಂಗಗೊಳಿಸು (ಕ್ರಿ). ಕ್ರಮಬದ್ಧವಾಗಿ ಮುಗಿಸು, -- ಪೂರ್ಣಗೊಳಿಸು : 


ಈ ಪರಿಯಾಗಿ ನಿತ್ಯವೂ ಕರ್ತವ್ಯಕರ್ಮಗಳನ್ನು ಸಾಂಗಗೊಳಿಸಿ . 
ದಿನವನ್ನು ಸಮಾಪ್ತಗೊಳಿಸುವಳು (ಇಪ್ಪಕ. ೨೮೫). 


- * ಚಾರು ತನ್ನ 
[ಸಾಂಗ್ಕಣ- ಕೊಳ್‌, 3- -ಇಸ್ಕು) 


ಸಾಂಗಡ 


ಸಾಂಗಡ, ಸಂಗಟ್ಟಿ, ಸಂಗಡ್ಮಿ, ಸಾಂಗಡೆ, ಸಾಗಡ, ಸಾಗಡೆ, ಸಿಂಗಡ್ಮಿ (ನಾ). 
೧. (ಹಲಗೆಗಳನ್ನು ಜೋಡಿಸಿ ರಚಿಸುವ) ಒಂದು ಬಗೆಯ ಜೋಡುತೆಪ್ಪ; 
ಜೋಡುದೋಣಿ 
೨. ಈಸುಗಾಯಿ; ಈಜುಬುರುಡ : ಚಟುಲಲೋಚನೆಯಂತೆ ಕುಟಿಲಕುಂತಿಳಯಂತೆ 
ವಿಟಹೆಣ್ಣಿನಂತೆ ಹಗಲಲ್ಲಿ ಇರುಳು ಸಂಗಟಿನ ಕಾಯಂತೆ (ಸರ್ವಜ. ೨೦೭೨). ಸಂಗಡ್ಮಿ : 
೧. ಹೊಳೆಯ ದಾಟುವಗೆ ಸಂಗಡಿಯು ದೊರೆದಂದದಿಂ (ಮಹಾಯೇ. ೨೨:೧೭); ಜ್ಞಾನವೇ 
ಸಂಸಾರಿಗನ ಸಂಗಡಿ. ಅದೇ ಸಂಸಾರಸಾಗರದ ಈಸುಗುಂಬಳ (ಬಾಬ. ೨೯). ೨. ಒಬ್ಬ 
ಸಾಲೇಹುಡುಗನು ಈಸುಗುಂಬಳಕಾಯಿಯ ಸಂಗಡಿಯನ್ನು ನಡುವಿಗೆ ಕಟ್ಟಿಕೊಂಡು 
. . . ಹೊಳೆಯಲ್ಲಿ ಈಸುಗಲಿತ ಮೇಲೆ. . . ಸಂಗಡಿಯನ್ನು ಹೊಳೆಯ ದಡದಲ್ಲಿ ಬಿಟ್ಟು 
ಹಾಗೇ ನೀರೊಳಗೆ ಬಿದ್ದನು (ಮುಂಬಯಿ. ೪-೩೭). ೩. ಚಟ್ಟ; ಸಿದಿಗೆ : ಪೆಣದ ಸಹ್ಗಡಿ 
ಕಟ್ಟುವೋನ್‌ (ಕ. 1,೫-೪; 8ನೆಯ ಶಕ). ಸಾಂಗಡೆ : (6). ಸಾಗಡ : ೧. ಬೆಸ್ತರು ಒಳ್ಳೇ 
ಸಾಹಸಿಗಳಾಗಿ ಸಾಗಡಕ್ಕೆ ಒಂದೊಂದು ಸಲಕ್ಕೆ ಎರಡು ಭರ್ತಿ ಗಾಡಿ ತುಂಬುತ್ತಿದ್ದರು 
(ಚಿಕ. ೫೪). ಸಾಗಡೆ, : ೧. ಒಂದೊಂದು ಸಲ ಸಾಗಡೆ ನಡೆಸುತ್ತಿದ್ದ ಬೆಸ್ತರ ಎತ್ತುಗಳ 
ಮೇಲೆ ಪೈಪೋಟಿಯುಂಟಾಗಿ ಅವರು ಅವುಗಳ ಜತೆಗೆ ಸಾಗಡ ಬಿಡಲು ಪ್ರಯತ್ನಿಸುತ್ತಿದ್ದರು 
(ಬೆಸ್ತಕ. ೫೫). ಸಿ೦ಗಡ್ಮಿ : ೧. ಹೊತ್ತು ಮುಳುಗೋದರಾಗ ದಾಟಿದರಾತೂ ಅಂತ ಸಿಂಗಡಿ 
ಹತ್ತಿ ಬಿದ್ದಿ (ಧರ್ಮಸ. ೭೭). ೨. ""ಸಿಂಗಡಿ - ತೇಲಿಸುವ ಕುಂಬಳಕಾಯಿ'' (ಜಾನಕೋ. ೪೯). 
“ಜಂಗಾಲ್‌,' ಹೋ. (ಇ- ಮರಾ. ಸಾಂಗಡ, ಸಾಂಗಡೀ ./ ತಮಿ. ಚಜ್ಕಟಮ್‌] 
ಸಾಂಗಡೆ "ಸಾಂಗಡ' ನೋ. 
ಸಾಂಗಡೆಗಡಿ (ಕ್ರಿ). ಒಟ್ಟಾಗಿ ಕತ್ತರಿಸು (?) : ಸಿಗಿಯಲೆರಗುವ ಕೊಂತ ಕೈಕಾಲ್ಡೆಗೆವ 
ಕೈಚಕ್ರಂಗವನು ಚುಚ್ಚೊಗುವ ಸಾಂಗಡೆಗಡಿವ ಪರಶುಗಳು (ಜರಾಮಾ. ೪೫೮-೩೯). 
"ಸಂಗಡ್ಮ' ಹೋ. (ಸಾಂಗಡೆ * ಕಡ್ಡಿ! 
ಸಾಂಗತೆ (ನಾ). ಸಮರ್ಪಕವಾಗಿ ಪೂರ್ಣಗೊಳ್ಳುವಿಕೆ ; ಸಾಂಗವಾಗಿ 
ಮುಕ್ತಾಯಗೊಳ್ಳುವಿಕೆ, -- ನೆರವೇರುವಿಕೆ : ಹೀಗೆ ಜಾತಕರ್ಮದ ಸಾಂಗತೆಯಾದ 
ಬಳಿಕ ನಂದನು ಯಾವತ್ತೂ ಗೋಪಿಕಾಸ್ತ್ರೀಯರನ್ನು ವಸ್ತಾಲಂಕಾರಗಳಿಂದ 
ಸತ್ಕರಿಸಿದನು (ಛಾಮೃತ. ೩೦೩). [ಸಂ. ಸಾಂಗತಾ) 
ಸಾಂಗತ್ಯ (ನಾ). ೧. ಹೊಂದಾಣಿಕೆ ; ಸಾಮರಸ್ಕ : ಸಾಂಗತ್ಮವಿಲ್ಲದ ಸಂಸಾರವೇತಕೆ 
ಬರಿಯ ಸಾಹಿತ್ಯವೆ ಸಾಕೆ (ಇಂಚಾಪ. ೧೭೮-೭೯). ೨. ಕೂಟ; ಜೊತೆ : ಅದು 
ಸಂಸಾರಾಬ್ದಿಯಂ ದಾಂಟಿಸುವುದು . . . ಬಳಿಕ್ಕಂತದು ಲಿಂಗಾರೂಢನಂ ಮಾಡುವುದು 
ಶರಣಸಾಂಗತ್ಯವು (ರಕ್ಷಾಶ. ೫೭). ೩. ಸಂಗತಿ; ವಿಚಾರ : ಚಿತ್ತವಿಸು ತನ್ಮಾಯೆ 
ಜನಿಸಿದಳೇನು ಕಾರಣವು ಎತ್ತಣದು ಸಾಂಗತ್ಮ ನಮುಗೀ ಬಿತ್ತರವನಜುಪು 
(ಪ್ರಭುಲೀ. ೩-೧೯). ೪. [ಛಂದ] ಪದ್ಮದಲ್ಲಿ ನಾಲ್ಕುಪಾದಗಳುಳ್ಳ, ಗೇಯ 
ಗುಣವನ್ನು ಹೊಂದಿರುವ ಅಂಶಗಣಯುಕ್ತವಾದ ಒಂದು ಅಚ್ಚಗನ್ನಡ 
ಛಂದಸ್ಸು : ಸಾಂಗತ್ಮ:- ಇದರ ಒಂದು ಮೂರನೆಯ ಪಾದಗಳಲ್ಲಿ ನಾಲ್ಕು 


1 (ಮೈಗೆಜೆ. ೪, ೭೮೪); (ರೈಸ್‌ಗೆ. ॥. ೫೬೧). ಸಂಗಟ್ಟಿ ; 


ವಿಷ್ಣುಗಣಗಳೂ, ಎರಡು ನಾಲ್ಕನೆಯ ಪಾದಗಳಲ್ಲಿ ಎರಡು ವಿಷ್ಣುಗಣಗಳೂ, ಕೊನೆಯಲ್ಲಿ 
ಒಂದು ಬ್ರಹ್ಮಗಣವೂ ಇರಬೇಕು. ವಿಷ್ಣುಗಳಿಗೆ ಪ್ರತಿಯಾಗಿ ಅಲ್ಲಲ್ಲಿ ಬ್ರಹ್ಮಗಣವೂ 
ಬರಬಹುದು (ಕೈಪಿಡಿ. ೧೦೩). [ಸಂ.] 
ಸಾಂಗವೇದ (ನಾ). ಷಡಂಗಗಳಿಂದ ಕೂಡಿದ ವೇದ; ಸಂಪೂರ್ಣವಾದ ವೇದ : 
ಸಾಂಗವೇದವನೋದಿ ಸಕಲದ'ರ್ಮುದ ತತ್ವಂಗಳನಜ್‌ತಾಚರಿಸಿ . 
ಮುನಿಪುಂಗವನೊರ್ವನೆಸೆದನು (ಹದಿಬ. ೨-೩೦); ಸಾಂಗವೇದವನ್ನು ಅಧ್ಯಯನ ಮಾಡಿ 
ವಿಚಾರಪೂರ್ವಕ ವೇದಾರ್ಥವನ್ನು ತಿಳಿದುಕೊಂಡು ಅದರಂತೆ ಅನುಷ್ಠಾನಮಾಡಿ 
ಸಕಲಶ್ರೇಯಸ್ಸುಗಳನ್ನು ಹೊಂದಬೇಕೆಂಬ ಅಬಿಪ್ರಾಯ ಸರ್ವಸಮ್ಮತ 
(ಸಂ. 
ಸಾಂಗಿಕ (ನಾ). ಕ್ರಮಬದ್ಧ ವಾದುದು; ವಿಧಿವತ್ತಾದುದು; ಸಮರ್ಪಕ 
ವಾದುದು : ಸತ್ಯನುಡಿಯೇ ನಿರ್ವಾಣವೆಂಬರ್ಥದಿಂ ಸಲೆ ಸತ್ಯವ್ರತನೆಂಬ ನಾಮ 
ತನಗಂ ಸಾಂಗಿಕಮಾಗಿರ್ದು ನಿರ್ಮಲನಿಂತಿರ್ದಡೆ (ನನ್ನಚಾ. ೬-೧೨೮). 
ಸಾಂಗಿಕವಾಗಿ ಮಾಡು ಎ ವಿಧಿವತ್ತಾಗಿ ದಾನ ಮಾಡು : ಇನ್ತೀ ಧರ್ಮ್ಮವಂ 


(ಹಿಂದಸಾ. ೧೬೨). 


5 


15 


೮೪೪೬ 


ಸಾಂತ, 


ಪ್ರತಿಪಾಳ್ಸಿದವರ್ಗ್ಗೆ ವಾರಣಾಸಿ ಕುರುಕ್ಷೇತ್ರದಲ್ಲಿ ಗೋವುಸಹಸ್ರವಂ ಸಾಂಗಿಕವಾಗಿ 
ಮಾಡಿದ ಫಲವ ಪಡೆವರು (ಕಇ. 1೫. ೧-೧೦೪; 1204). (ಸಂ. 


ಸಾಂಗೋಪಾಂಗ (ಗು). ೧. ಎಲ್ಲ ಭಾಗಗಳಿಂದ ಕೂಡಿದ ; ಪೂರ್ಣವಾದ : 


ಕಲಿತರು «ಒಮ್ಮ ಪೂರ್ವ ನೃಪಾಲಕರು ಸರಣಸ್ಮಸಾರಿಗೋಪ-೦ಗವಿದ್ಕೆ/1ಳೆ (ಕುರ್ಮಾ. ೭-೧). 
(ನಾ). ೨. (ವೇದದ ವಿಚಾರದಲ್ಲಿ) ಅಂಗ, ಉಪಾಂಗಗಳಿಂದ ಕೂಡಿದುದು; 
ಪೂರ್ಣವೇದ. ೩. ಎಲ್ಲ ಭಾಗಗಳಿಂದ ಕೂಡಿದುದು; ಪೂರ್ಣವಾದುದು : 
ತನ್ನೊಡಲ ಖಂಡಂಗಳಂ ಕೊಯಿಕೊಯಿದು ಸಾಂಗೋಪಾಂಗಮಾಗಿರಲೊಪ್ಪಲೊಪ್ಪಲವಂ 
ತ್ರಿಸಂಧೈಯಲಿ ಲಿಂಗಕನುರಾಗದಿ ಸಮರ್ಪಿಸುವಂಗದಲಿ (ಬಸಪು. ೪೪-೨೫); ಸರ್ವಕರ್ಮದ 
ವಿಧಿಯನಖಿಳನಿಗಮದ ಕಡೆಯನು . ಸಾಂಗೋಪಾಂಗಮಾಗಿ ಬರಿಸಿ 
(ಜೈಮಿಭಾ. ೧೯-೫೪). ೪. ವಿಧಿವತ್ತಾದುದು; ಶಾಸ್ತ್ರೋಕ್ತವಾದುದು: 
ಮುಂಗಳಾಗಮಮುಂತ್ರಪೂತಜಲಂಗಳಂ ತಳಿದೊಳಗೆ ಸಾಂಗೋಪಾಂಗದಿಂ 
ಪಂಚಾಮೃತಸ್ನಪನಂಗಳಂ ಮಾಡಿ ಲಿಂಗವಂ ಪೂಜಿಸಿ (ಬಸಪು. ೧೮-೬೫); ಕೃಷ್ಣವೇಣಿಗೂ 
ರಾಜನಿಗೂ ಸಾಂಗೋಪಾಂಗವಾಗಿ ವಿವಾಹವು ನೆರವೇರಿತು (ಸಾವಿತ್ರಿ. ೧೬೭). [ಸಂ.) 


ಸಾಂಗ್ಯ (ನಾ). ಸಂಪ್ರದಾಯಬದ್ಧವಾದ ಆಚರಣೆ; ವಿಧಿವತ್ತಾದ ಆಚಾರ : 


ಕೋಣ ಊರೊಳಗೆ ಮೆರವಣಿಗೆ ಹೊರಟು ಎಲ್ಲ ಕೇರಿಯಲ್ಲೂ ಎಲ್ಲ ಮನೆಗಳ 
ಮುಂದೆಯೂ ಆರತಿಯನ್ನೆ ತ್ರಿಸಿಕೊಂಡು ಸಾಂಗ್ಕವೆಲ್ಲ ಮುಗಿಸಿಕೊಂಡು ಮತ್ತೆ 
ಚಾವಡಿಯ ಬಳಿ ಸೇರುವ ಹೊತ್ತಿಗೆ ಮಧ್ಯಾಹ್ನ ನಡುಬಿಸಿಲಾಗುವುದು ವಾಡಿಕೆ (ಸಣ್ಣಕ. 
೪೬ ೭೫); ಮನೆಯಾಕೆ ಅದಕೆ ಕರುವಿಗೆ ಕುಂಕುಮವನಿಕ್ಕಿ . . . ಏತರದೊ ಸಾಂಗ್ಕವ 
ಮಾಡಿದರು (ನವರಾ. ೪, ೮). | ಆ ಸಂ. ಸಾಂಗ./ ತಮಿ. ಚಾಜ್ಕ್‌ಯಮ್‌] 


2 ಸಾಂಗ್ರಾಣಿ "ಸಂಗ್ರಾಣ್ಣಿ' ನೋ. 
ಸಾಂಗ್ರಾಮಿಕ (ಗು). ಯುದ್ಧಕ್ಕೆ ಸಂಬಂಧಿಸಿದ : ದೇಶಾಂತರಂಗಳನೊರ್ವನೆ 


ತೊಳಲ್ಲು ಸಾಂಗ್ರಾಮಿಕೋದ್ದೇಶಂಗಳಂ ಕಲ್ವಂತೆ ಕಲ್ತು (ಜೀವಸಂ. ೪೯-೨೦ ವ). (ಸಂ.] 


ಸಾಂಘಿಕ (ಗು). ೧. ಸಾಮೂಹಿಕವಾದ; ಸಮುದಾಯಕ್ಕೆ ಸಂಬಂಧಿಸಿದ : 


ವಿರಾಮಕಾಲಗಳಲ್ಲಿ ಏನಾದರೂ ಸಾಂಘಿಕಕಾರ್ಯಕ್ರಮಗಳನ್ನು ಅನುಸರಿಸಬಹುದು 
(ಶಿಕ್ತದ. ೬೭೫). ೨. ಸಂಘಕ್ಕೆ ಸಂಬಂಧಿಸಿದ; ಸಂಸ್ಥೆಗೆ ಸೇರಿದ : ಸಾಂಘಿಕ 
ಸರ್ವಾಧಿಕಾರಸಮಾಜದಲ್ಲಿ ವ್ಯಕ್ತಿಸ್ವಾತಂತ್ರ್ಯ ಬರಿ ನಾಲಗೆಯ ತುದಿಮಾತಾಗಿ ಉಳಿಯುತ್ತದೆ 
(ನವ್ಮಕಾ. ೧೮). (ನಾ). ೩. ಸಮುದಾಯಕ್ಕೆ ಸಂಬಂಧಿಸಿದುದು; ಸಾಮೂಹಿಕ 
ವಾದುದು : ಇಲ್ಲಿ ನಾಯಕ ಪ್ರತಿನಾಯಕನ ಸ್ಥಾನವು ಸಾಂಘಿಕವಾಗಿದೆ 
(ಕೈಲಾಕ. ೧. ಮುನ್ನುಡಿ). [ಸಂ] 


30/ ಸಾಂಘಿಕಜೀವನ (ನಾ). ಸಾಮೂಹಿಕವಾದ ಬದುಕು; ಸಮಾಜಜೀವನ : 


35 


«4 


45 


ಅಭಿಪ್ರಾಯ ಕ್ರತುಶಕ್ತಿಗಳ ವಿವಿಧತೆಯೇ ಸಾಂಘಿಕಜೀವನಕ್ಕೆ ಜೀವಕಳೆಯನ್ನು ತಂದು 
ಕೊಡುತ್ತದೆ (ನವೃಕಾ. ೧೪). [ಸಂ] 


ಸಾಂಡಣಿ, ಸಂಡಣಿ (ನಾ). ವೇಗವಾಗಿ ಚಲಿಸುವ ಒಂಟೆ; ಸವಾರಿಯ ಒಂಟೆ. 


ಸಂಡಣಿ . 

ಸಾಂಡಣಿಯ ಸವಾರ, ಸಂಡಣಿಸವಾರ ಎ ವೇಗವಾಗಿ ಚಲಿಸುವ ಒಂಟೆಯ 
ಮೇಲೆ ಸುದ್ದಿಸಮಾಚಾರಗಳನ್ನು ಒಯ್ಕುವವನು; ಒಂಟೆಯ ಸವಾರ : 
ರಾಚಾ ಜಯಸಿಂಗನು . . . ಪತ್ರವನ್ನು ಬಾದಷಹನಿಗೆ ಬರೆದು ಅದನ್ನು ಸಾಂಡಣಿಯ 
ಸವಾರನ ಸಂಗಡ ದಿಲ್ಲಿಗೆ ಅದೇ ಕಳಿಸಿ ಸಮಾಧಾನ ಹೊಂದಿದ್ದನು (ಧಾರ್ಮತೇ. ೧೮೦); 
ಖಂಡಣಿ ಹಣವನ್ನು ಕಳುಹಿಸಬೇಕೆಂದು ಸಂಡಣಿಸವಾರರನ್ನು ದುರ್ಗಕ್ಕೆ ಕಳುಹಿಸಿದನು 
(ಚತ್ರಪಾ. ೭೨). (ಇ- ಮರಾ. ಸಾಂಡಣೀ ; ಹಿಂ. ಸಾಂಡನೀ) 


`ಸಾಂತ್ಮ (ನಾ). ೧. ಶಾಂತವಾದುದು; ನಿರುದ್ವಿಗ್ನವಾದುದು: ""ಸಾಂತ್ವನಂ, 


ಸಾಂತ್ರನೀಯಂ, ಈ ೨ ಸಾಂತಂ'' (ಕಾಶಕ್ಯ ೨೬೨). ೨. ಶಾಂತಸ್ವಭಾವದವನು ; 
ಸಮಾಧಾನಚಿತ್ತನಾದವನು : ""ಸಾಂತ-ಶಾಂತವಸಮಾಧಾನಿ, ಶಿವ'' (ತದ್ದಕೋ. ೪೪). 
೩. ಶಿವ; ಈಶ್ವರ : ""ಪೆಚದಲೆಯಂ . . . ಸಾಂತಂ ಬಾಂದೊಲ್‌ದಲೆಯಂ ಪಗೆ 
ಗಣ್ಣಂ ತಟ್‌ಸಂದುಮೆಯಾಣ್ಮಂ'' (ಚತುನಿ. ೬); ಜಗದಲ್‌ಕೆಯ ಸಾಂತನರೆವೆಣ್ಣಾಗನೆ! 


(ರಾಮುಶ್ವ. ೫೬-೯). [| ಆ ಸಂ. ಶಾಂತ] 


ಸಾಂತ ೮೪೪೭ ಸಾಂದು 


+ 


ಸಾಂತ್ಮೆ (ಗು). ೧. ಕೊನೆಯುಳ್ಳ; ಅಂತ್ಯವನ್ನುಳ್ಳ. ೨. ಪರಿಮಿತವಾದ; 
ಸೀಮಿತವಾದ : ಭ್ರಾಂತಿಯೋ ಸಂಪೂರ್ಣಸುಖದಾಶೆ ಬಾಹ್ಮದಲಿ ಸಾಂತಲೋಕದ | 
ಸೌಖ್ಯ, ಖಂಡಖಂಡವದು (ಮಂಕುಕ. ೮೮೯). (ನಾ). ೩. ಕೊನೆಯನ್ನುಳ್ಳುದು; 
ಅಂತ್ಯವನ್ನುಳ್ಳುದು : ಆದರೆ ವಿಜ್ಞಾನ ಸಾಂತವಾದುದು, ಅನಂತವಲ್ಲ (ಈಕೆ. ೧೨೪); 
ಅನಂತಮಂ ಸಾಂತದಲ್ಪಕ್ಕೆಳೆವ ಸಾಹಸಂ ಸಾಲ್ಲುಮಿನ್‌ (ಶ್ರೀರಾಮಾ. ೧೭೨-೫೫೧). 
೪. ಸಕಾರವನ್ನು ಕೊನೆಯಲ್ಲಿ ಉಳ್ಳ ಪದ; ಸಕಾರಾಂತವಾದ ಶಬ್ದ : 
ನೆಗಟ್ದಿರ್ದ ರೇಫ ಅಟ ನಾಂತ ಗಾಂತ ಸಾಂತೋತ್ವದಿದಿರ ವತ್ವಂ ಪತ್ವಂ ಪುಗುಗುಂ 
ದ್ವಿತ್ವಂ ಮೇಣ್‌ . . . ಸಾಂತಕ್ಕೆ - ತರಿಪಂ, ಬರಿಪಂ, ಇರಿಪ೦ (ಶಮದ. ೨೩೨ ಪ್ರಯೋ). 

[ಸಂ.1 

ಸಾಂತಕಾಮಪ (ನಾ). ಒಬ್ಬಾತನ ಹೆಸರು :ಎಆೆಯ ಪೆರ್ಮ್ಮಾಡಿಯ ಸಾನ್ತಕಾಮಪನ 

ಮಗಮ್‌ ಬಿನಯಿತಮ್‌ (ಎಕ. ೪1, ಶಿಕಾರಿ. ೨೮೪-೨ ; 902). 
(ಸಾಂತ, 3” ಕಾಮ *- ಅಪ (ಆ ಅಪ್ಪ) 

ಸಾಂತಣ್ಣ (ನಾ). ಒಬ್ಬಾತನ ಹೆಸರು: ಕೊಳ್ಳಿಯಣ್ನನ ಮಗಂ ಸಾನ್ಪಣ್ನಂ ಕಲ್ಲ 
ನಿಟ್‌ಸಿದಂ (ಎಕ. ಟ1 (ಇ), ಗುಂಡ್ಲುಪೇ ೫೦-೧೨; 10ನೆಯ ಶತ). (ಸಾಂತ, + ಅಣ್ಣ) 

ಸಾಂತತೆ (ನಾ). ಕೊನೆಯನ್ನು ಹೊಂದಿರುವಿಕೆ; ಅಂತ್ಯವನ್ನು ಪಡೆದಿರುವಿಕೆ : 
ಇಂದ್ರಿಯಧೂಳೀದೂಸರದಿಂದ ಮಸುಳಾದ ಸಾಂತತೆಯ ಪರಿಣಾಮವೇ ವಿಕೃತಿ 
(ಸೌಂದಸ. ೩೭೩). (ಸಂ. ಸಾಂತತಾ) 

ಸಾಂತರ (ನಾ). ಒಂದು ವಂಶ ಮತ್ತು ಆ ವಂಶದ ರಾಜನ ಹೆಸರು : ಶ್ರೀಮತ್‌ 
ವಿಕ್ರಮಾದಿತ್ಯ ಸಾಂತರನರಸುಗೆಯ್ಕುತ್ತುಮಿರೆ . . . ಸಾಂತರನ ಶ್ರಿಯಾಚಳವಿ ಶ್ರೀಮತ್‌ 
ಚನ್ನಿಗಮ್‌ . , . ಕಟ್ಟಮರಕರ್ಕೈಟ್‌ಯುಮಂ ಕಟ್ಟಿಸಿ (ಎಕ. ೪1. ಶಿಕಾರಿ. ೨೮೪-೪; 903); 
ಸಾನ್ತರಕುಳಕುಮುದಿನೀಶಶಾಂಕಮಯೂಖಾಂಕುರಂ . . . ಶ್ರೀಮನ್ಮ ಹಾಮಂಡಳೇಶ್ವರಂ 
ನಂನಿಸಾನ್ಹರದೇವ (ಎಕ. ೪॥॥1. ನಗರ. ೩೫-೪; 1077). 

ಸಾಂತರಾದಿತ್ಯ ವ ಸಾಂತರವಂಶಕ್ಕೆ ಸೂರ್ಯನಂತಿರುವವನು; ಒಂದು | 

ಬಿರುದು : ಸುಭಟಸಂಸ್ತುತ್ಮಂ ಸಾನ್ರರಾದಿತ್ಯಂ . . . ಕೃತಪ್ರತಿಜ್ಞಂ ಬಿರುದ 
ಸರ್ವಜ್ಞಂ ನಾಮಾದ್ಯನೇಕಾಂಕಮಾಳಾಸಮಳಂಕೃತರ್‌ ಶ್ರೀಮತ್‌ವೀರಸಾನ್ತರದೇವರ್‌ 
(ಮೈಅರಿ. ೧೯೩೧, ೭೪-೧೨; 1053? ); ಸಾನ್ರರಾದಿತ್ಯಂ ಸಕಳಜನಸ್ತುತ್ಯಂ ನೀತಿಶಾಸ್ತ್ರಜ್ಞಂ 
ಬಿರುದ ಸರ್ಬ್ಬಜ್ಞಂ ಶ್ರೀಮನ್ಮಹಾಮಂಡಳೇಶ್ವರಂ ನಂನಿಸಾನ್ತರದೇವ (ಎಕ. ೪11,ನಗರ. ೩೫-೫; 
1077). (7) 

ಸಾಂತರಶ (ನಾ). ಒಬ್ಬಾತನ ಹೆಸರು : ಸ್ವಸ್ತಿಶ್ರೀ ಸಾನ್ತರಶರ್‌ ರಾಜ್ಯಂಗೆಯ್ಕೆ 
ವೂಜ್ಗ್‌ಳನ್‌ ಗವೂದದ ಮಹಾಜನಕ್ಕೆ ಶಾಲೆ ಕೊಟ್ಟದು ಆಚನ್ಹ್ರತಾಂಕಂ (ಎಕ. 
vi, ಶಿಕಾರಿ. ೪೫(ದಿ)-೩೫; ಸು. 8907). (ಸಾಂತ, 4 ಅರಶ (ಆ ಅರಸ್ಕ)] 

ಸಾಂತಳಿ "ಸಾಂತಳ್ಗೆ' ನೋ. 

ಸಾಂತಳಿಗೆ "ಸಾಂತಳ್ಗೆ' ನೋ. 

ಸಾಂತಳೆಗೆ “ಸಾಂತಳ್ಳಿ” ನೋ. 

ಸಾಂತಳ್ಗೆ, ಸಾಂತಳಿ, ಸಾಂತಳಿಗೆ, ಸಾಂತಳೆಗೆ, ಸಾಂತಲಟ್‌ಗೆ, ಸಾತ್ತಟೌಗೆ (ನಾ). 
ಒಂದು ನಾಡಿನ ಹೆಸರು; P ಈಗಿನ ಕಳಸ, ಹುಂಚ ಇತ್ಕಾದಿ ಸ್ತಳಗಳಿರುವ 
ಪ್ರದೇಶ : ಶ್ರೀಜಗೇಸಿ ಚಾನ್ತರಾಜಕುಲತಿಲಕ ಸಾನ್ತಳ್ಗೆಯ ಸಮಸ್ತಮುಮನಾಳೆ 
(ಎಕ. 11 ಶಿಕಾರಿ. ೨೮೩-೪; ಸು. 830). ಸಾ೦ತಳಿ : ಶ್ರೀಮನ್ಮಹಾಮಂಡಳೇಶ್ವರಂ ಕುಂದ 
ಮರಸರು ಬನವಾಸಿಪನ್ನಿರ್ಚ್ಯಾಸಿರಮುಮಂ ಸಾನ್ರಳಿಸಾಸಿರಮುಮಂ. . . ಸುಖಸಂಕಥಾ 
ವಿನೋದದಿಂ ಬಲಿಪುರದ ನೆಲೆವೀಡಿನೊಳು ರಾಜ್ಮಂಗೆಯ್ಕುತ್ತಮಿರ್ದ್ದು (ಎಕ. ೪1, ಶಿಕಾರಿ. 
೧೨೫-೨೪: 1019). ಸಾ೦ತಳಿಗೆ : ಶ್ರೀಮತ್ಕುನ್ಹರಾಜಂ ಬನವಾಸಿಪನ್ನಿರ್ಚ್ಯಾಸಿರಮುಂ 
ಸಾನ್ತಳಿಗೆಸಾಯಿರಮುಮನಾಳುತ್ತಿರೆ (ಮೈಆರಿ. ೧೯೨೯, ೫೩-೩: 1019); ಅರಸಿಮಯ್ಯನ | 
ಮಗಂ . . . ಧಾರಾಪೂರ್ಬ್ಬಕದಿಂ ಸಾಂತಳಿಗೆಸಾಸಿರದ ಬಳಿಯ ಕೊಡನಾಡು | 
ಮೂವತ್ತರೊಳಗಣ ಕುಡಿಗೆರಿಯ ಮನ್ನಿಯವೊಳಗಾಗಿ ಸರ್ಬಾಭ್ಯ್ಮಂತರಸಿದ್ದಿಯಿಂದ 
ಕೊಟ್ಟಂ (ಎಕ. ೪॥, ಶಿಕಾರಿ. ೫೬-೨೫; 1027). ಸಾ೦ತಳೆಗೆ : ಬದ್ದುಗ ಬನವಸಿ 0« ತ್ತಯ್ಕ 
ಸಾನ್ರಳೆಗರಸುಗೆಯೆ (ಮೈಆರಿ. ೧೯೨೩, ೮೧-೫; 933). ಸಾಂತಲೌಗೆ : ನೆಗಬ್ಬ ಗೋನರಸಂ 


ಸಾಂತಲೌಗೆಸಾಸಿರಮುಮಂ ದುಷ್ಟನಿಗ್ರಹ ಸಿಷ್ಟಪ್ರತಿಪಾಲನದಿಂ ಸುಖಸಂಕಥಾವಿನೋದದಿಂ 
ರಾಜ್ಕಂಗೆಯ್ಯುತ್ತಮಿರ್ದ್ದ ಪಿರಿಯಿಂಗುಣದ ಕುಮಾರಸ್ವಾಮಿ ಭಟ್ಟಸೋಮಯುಜಿಗಳ್ಗೆ 
. ಮಾಡಿಕೊಟ್ಟಲ್ಲಿ (ಎಕ. ೪1 ಸಾಗರ. ೧೦೮-೨೯; 1042). ಸಾತ್ರಖಿಗೆ : ವಾ 
(ವಣರ]ಸಯ್ಮಂ ಸಾತ ಹಿಗೆ ಎಲ್ಬತ್ತುಮನಾ ಖಲ ಣಮನಾಳುತ್ತಮಿದೆ (ಸಾಣಾ ೫%, 
೨೦-೧೧; 1015). (7 
| ಸಾಂತಲ್‌ಗೆ "ಸಾಂತಳ್ಗೆ' ನೋ. 
ಸಾಂತಿ (ನಾ). ಶಾಂತಿ; ನಿರುದ್ಧಿಗ್ನತ : ಶಾಲೆ-ಸಾಲೆ, ಶಾಂತಿ-ಸಾಂತಿ 
(ಶಮದ. ೨೫೩ ಪ್ರಯೋ). "ಸಾಂತಿದಿಟ್ಟಿ' ಪರಾ. (೬ ಸಂ. ಶಾಂತಿ] 
ಸಾಂತಿಗ "ಸ್ತಾನೀಕ' ನೋ. 
10| ಸಾಂತಿದಿಟ್ಟಿ (ನಾ). ಶಾಂತಿಯಿಂದ ಕೂಡಿದ ದೃಷ್ಟಿ; ಸಮಾಧಾನದ ನೋಟ: 
ತಣ್ಣದಿರಂದದ ಸಾಂತಿದಿಟ್ಟಿಯಿಂ ಪೊಂಗುತುಮೊರ್ಮೆ ನಿಟ್ಟಿಸುತುಂ . . . ನಿಂದಪಳ್‌ 
(ಚಿಕವಿ. ೬-೨೪೨). [ಸಾಂತಿ 1 ದಿಟ್ಟಿ) 
ಸಾಂತ್ರ (ನಾ). ೧. ಸಮಾಧಾನ ಮಾಡುವುದು ; ಉಪಶಮನಗೊಳಿಸುವುದು. 
೨. ಹಿತವಾದ ಮಾತು; ಮೃದುವಚನ: ""ಬುಜ್ಜಲ್ಲ3ಿಯಿಸುವ(?) ನುಡಿಯಂ 
15| ಸಾಂತ್ರವೆಂಬುದು'' (ಹಲಾಯು. ೨೩-೧೪೦). (ಸಂ.] 
ಸಾಂತ್ವನ (ನಾ). ೧. ಸಮಾಧಾನಪಡಿಸುವುದು; ಸಂತೈಸುವಿಕೆ : "“ಪ್ರಣೀತಿಃ, 
ಅನುನಯಃ, ಪ್ರಣಿಪಾತಃ, ಸಾಂತ್ವನಂ -- ಈ ೪ ಸಂತೈಸುಹ'' (ಹಲಾಯು. ೧೨೩-೬೪). 
೨. ಸಮಾಧಾನಪಡಿಸುವ ಮಾತು; ಸಂತೈಕೆಯ ನುಡಿ : ತನ್ನ ನೋವನ್ನು ತಿಳಿಸಿ 
ಹೇಳಿ ಸಾಂತ್ವನವನ್ನು ಪಡೆಯಲು ತಾಯಿಯಿಲ್ಲದೆ, ನರಹರಿಯು ಜರ್ಜರಿತನಾಗಿದ್ದ 
20)  (ಸಮಜೀ. ೨೫೮). ೩. ಸಮಾಧಾನ; ಉಪಶಮನ : ಅವಳ ಆ ಅಳುವಿಕೆಯಲ್ಲಿ ಒಂದು 
ಬಗೆಯ ಸಾಂತ್ವನವಿತ್ತು (ಇಪ್ಪಕ. ೪೪೩). [ಸಂ.] 
ಸಾಂತ್ರನಗುಟ್ಟು (ಕ್ರಿ). ಸಮಾಧಾನದ ಮಾತುಗಳನ್ನಾಡು; ಸಂತೈಕೆಯ 
ಮಾತುಗಳನ್ನಾಡು : ಎಲ್ಲರೂ ತಮ್ಮ ತಮ್ಮ ಪಂಗಡಗಳೊಳಗೆ ಸಾನ್ತ್ಪನಗುಟ್ಟಿ 
ಕೊಳ್ಳುತ್ತಿರುವರು (ಬೆಟ್ಟ. 6೩-೧೨). [ಸಾಂತ್ವನ 1 ಕುಟ್ಟು) 
ಸಾಂತ್ರನವಚನ (ನಾ). ಸಮಾಧಾನದ ಮಾತು; ಸಂತೈಸುವ ನುಡಿ : 
ಜನನೀಜನಕರ್‌ ಬಾಂಧವಜನಸಹಿತತ್ತಟುತೆ ಬಂದು ನಾನಾವಿಧಸಾಂತ್ರನವಚನ 
ಸಹಿತಮುಸಿರ್ದರ್‌ ಮನೆಗೊಡಗೊಂಡೊಯ್ಯಲೆಂಬ ಬಗೆಯಿಂದೆನ್ನಂ (ಕಾದಂಪೂ. ೯೫೪); 
ವಿವಿಧ ರೀತಿಯಿಂದ ಸಾಂತ್ರನವಚನಗಳನ್ನಾಡಿದಳು (ಅಶೋಕ. ೨೩೧). [ಸಂ.] 
ಸಾಂತ್ರವಚನ (ನಾ). ಎ ಸಾಂತ್ವನವಚನ : ಅನಿಂದ್ಮಮಪ್ಪ ನಿಜಚರಿತಮಂ 
30] ನಿಂದಿಸಲಾಗದೆಂದನೇಕಪುರಾಣಕಥಾಪ್ರಕಥನದೊಳೆಂ ಬಹುಪ್ರಕಾರಸಾಂತ್ರವಚನ 
ದೊಳಮೆಂತಾನುಮರಸಂ ಸಂತೈಸಿ (ಕಾದಂಪೂ. ೯೬೫). [ಸಂ.] 
ಸಾಂದರ್ಭಿಕ (ಗು). ಸಂದರ್ಭಕ್ಕೆ ಸಂಬಂಧಿಸಿದ; ಪ್ರಾಸಂಗಿಕವಾದ : ಅಂತೇ 
| ಸಾಂದರ್ಭಿಕ ಅಡೆ-ತಡೆಗಳೊಡನೆ ಇದನ್ನು ಕೆಲಕಾಲದ ತನಕ ಮುಂದುವರಿಸಿದೆನು 


5 


(ಬೆಂಜನ್‌. ೧೪೩). [ಸಂ.) 

35| ಸಾಂದರ್ಭಿಕರಜ, ಸಾಂದರ್ಭಿಕರಜೆ (ನಾ). (ಕಚೇರಿ ಮುಂತಾದ ಕಡೆಗಳಲ್ಲಿ) 
ಅಗತ್ಯವಾದಾಗ ಪೂರ್ವಭಾವಿಯಾದ ಸೂಚನೆಯಿಲ್ಲದೆ ತೆಗೆದುಕೊಳ್ಳ 
ಬಹುದಾದ ರಜ : ಅವರು ಇಂದು ಸಾಂದರ್ಭಿಕರಜ ತೆಗೆದುಕೊಂಡಿದ್ದಾರೆ (ರೂಂ). 
ಸಾಂದರ್ಬಿಕರಜೆ : ನಮ್ಮ ಅದಿಕಾರಿಗಳು ಎರಡು ದಿನಗಳಿಂದ 
ಸಾಂದರ್ಭಿಕರಜೆಯಲ್ಲಿದ್ದಾರೆ (ರೂಢಿ). (ಸಾಂದರ್ಭಿಕ 4 ರಜ್ಮ (ಆ ರಜಾ) 

40! ಸಾಂದರ್ಭಿಕರಜೆ "ಸಾಂದರ್ಭಿಕರಜ' ನೋ. 

| ಸಾಂದು, ಸಾದು, (ನಾ). ೧. (ಚಳೆಯ, ಸಾರಣೆ ಇತ್ಯಾದಿಗಳಿಗಾಗಿ 

ಉಪಯೋಗಿಸುವ) ಕಸ್ತೂರಿ, ಕರ್ಪೂರ ಮೊದಲಾದ ಪರಿಮಳದ್ರವ್ಮಗಳ 
ಮಿಶ್ರಣ, - ಒಂದು ಬಗೆಯ ಗಂಧದ್ರವ್ಯ್ಮ : ಮುತ್ತಿನ ಪಚ್ಚೆ ಮಾಣಿಕದ ವಜ್ರದ 
ಕೇಟ್‌ಯೊಳೊಂದಿ ಸಾಂದಿನೊಳ್‌ ಕತ್ತುರಿಯೊಂದು ಕೋಳ್ಲೆಸಜೊಳೋಕುಳಿ ಚಂದನ 

45| ಗಂಧವಾರಿಯೊಳ್‌ (ಪಂಪಭಾ. ೧೪-೨೦); ಸಾ|01ದಿನೊಳಾದ ಸಾರವಣೆ ಮುತ್ತಿನೊಳಿಕ್ಕಿದ 

ರಂಗವಲ್ಲಿ (ವರ್ಧಮು. ೧-೭೦). ೨. ಚಂದನ, ಕಸ್ತೂರಿ, ಕೇಸರಿ ಇತ್ಕಾದಿಗಳಿಂದ 


ಸಾಂದ್ರ 


ಅಥವಾ ಅಕ್ಕಿ, ರಾಗಿ ಮುಂತಾದುವುಗಳ ಕರಿಕಿನಿಂದ ತಯಾರಿಸುವ, 
ಹಣೆಯಲ್ಲಿ ಬೊಟ್ಟು ಅಥವಾ ತಿಲಕವಿಟ್ಟುಕೊಳ್ಳಲು ಬಳಸುವ 
(ಕಪ್ಪುಬಣ್ಣದ) ಪರಿಮಳದ್ರವ್ಮ : ನೆರೆವದಳದರೆವ ಸಾಂದಿನ ಮೊರೆವಳಿಗಳ ಪರವ 


ಕಂಪನೆರೆವನಿಳನ ಮುಯ್ಕೊರೆವ ವಿಟಭೋಗಿಗಳ ವಿಸ್ತರದಿಂ ಸೊಗಯಿಪುವು 


ಘಟ್ಟಿವಳರಂಗಡಿಗಳ್‌ (ಪುಷ್ಪಪ. ೨-೮೩). "ಈಳೆಸಾಂದು' ಪರಾ. ಸಾದು : ೧. 
ಓರಣದ ಬೀದಿಯಲಿ ತಳಿತುವು ತೋರಣಂಗಳು ಹಲವು ಪರಿಯಲಿ ಸಾಟ್‌ಸಿತು ಮುಗಿಲುಗಳು 
ಸಾದು ಜವ್ವಾದಿಕೆಸಜೌನಲಿ (ಸಂಭಪ. ೨೦-೯೯); ಹೊನ್ನ ಬಾಗಿಲುಗಳ ರನ್ನದೋರಣಗಳ 


ಪನ್ನೀರು ಸಾದಿನಿಂದೆಸೆವಾ ಕನ್ನಡಿನೆಲದರಮನೆಯೊಳು ಹೊಕ್ಕು ನಿರ್ಭಿನ್ನಾಂತರಂಗರೈದಿದರು 


(ಭರಚ. ೩-೬೬). ೨. ವನಜ೦ ಕೋಷ್ಠಂ . . . ಗಜಕ್ನಾದ್ರಮಿವಂ ದಿನಷಷ್ಟಿವರಂ 
ಜತುಭಾಜನದೊಳ್‌ ಪೊಯ್ದಿರಿಸೆ ಸಾದಿನಾಸವಮಕ್ಕುಂ (ಲೋಕೋಪ. ೭-೫೦); 


ಮೃಗಮದಮನಲಂಪಿಕ್ಕಿ ಸಾದಿನ ಕಂಪಂ ಕಕ್ಷಪುಟದೊಳು ಕೈಕೊಳಿಸಿ (ಬಸರ. ೮-೬); 
ದುರ್ದಮ ಕಾಳಕೂಟಮಂ ಕರಕಮಳಂಗಳಿಂ ಪೊಸೆದು ಸಾದಿನ ಮಾಚ್ಕಯೊಳೊಲ್ಹ್ಲು 


ಕಂಠದೊಳ್‌ ಧರಿಸಿದ ನೀಲಕಂಠನ ನಿಜಾಕೃತಿಯಂ ನೆನೆದೆಂ ನೃಪಾಲಕಾ (ದಶಕು. 
೯-೧೦೯); ವರಜವಾಜಿಯ ಶೃಂಗಗಳ . . . ಸಾದಿನ ಭರಣಿಗಳ ಮೃಗನಾಭಿಗಳನಡಕಿದರು 
ಬಂಡಿಯಲಿ (ಕುವ್ಮಾಆ. ೧೨-೧೬). 
ಸಾಂದಿನ ಬೊಟ್ಟು, ಸಾದಿನ ಬಟ್ಟು, ಸಾದಿನ ಬೊಟ್ಟು ನ (ಕಪ್ಪುಬಣ್ಣದ) 
ಗಂಧದ್ರವ್ಮದಿಂದ ಹಣೆಯಲ್ಲಿ ಇಟ್ಟುಕೊಳ್ಳುವ ದುಂಡಾದ ಗುರುತು, - 
ತಿಲಕ; ಸಾದಿನಿಂದ ಇಟ್ಟುಕೊಳ್ಳುವ ಬೊಟ್ಟು : ಸಾಂ(!ಪಾತಾಂ. ಸಾ|ದಿನ 
ಬೊಟ್ಟು ಚೆಲ್ವಿನಗ್ಗಳಿಕೆಯನೀಯೆ ಕಣ್ಣೆಸೆವ ಯಕ್ಷಿಯನಬ್ಬದಳಾಯತಾಕ್ಸಿಯಂ ಅಂತು 
ಕವಿತಾವಿಲಾಸಂ ಕಂಡು (ಲೀಲಾವ. ೮-೫೭); ಗಗನಲಕ್ಷ್ಮಿಯ ಮೊಗದಂತಿರುವ 
ಯಿಂದುಮಂಡಲದಲ್ಲಿ ಸೊಗಸಿನಿಂದಿಟ್ಟಿ ಸಾದಿನ ಬಟ್ಟಿದೆನ್ನುವರು (ಸೌಗಂಧಿ. ೧೮೮-೧೯); 
ಮಿಸುಪ ಸಾದಿನ ಬೊಟ್ಟು ಪೊದಟ್ಟಿ ಗಲ್ಲದೊಳ್‌ ತೊಲಗುವ ದಿಟ್ಟಿಗರ್ಪು . . . 
ಮನಂಗೊಳೆ (ಚಿಕವಿ. ೩-೫೨). 
(ದೇ. ॥ ತಮಿ. ಚಾನ್ತು; ಮಲ. ಚಾಂದು; ಕೊಡ. ಚಾಂದ್‌; ತೆಲು. ಚಾದು) 

ಸಾಂದ್ರ (ಗು). ೧. ದಟ್ಟವಾದ; ನಿಬಿಡವಾದ : ಪರೆದಿರೆ ರಾಗಂ ತನ್ನೊಳ್‌ 
ನಿರಂತರಂ ಗಗನವಿವರಮೊಪ್ಪಿತ್ತಾದಂ ವರಪಾರಿಜಾತಕುಸುಮೋತ್ಕರಸಾಂದ್ರ ಪರಾಗವಿಸರ 
ಪಿಂಜರಿತಂಬೊಲ್‌ (ಕಎರಾ. ೧-೧೦೨); ಅನುಚರಿವೊಲ್‌ ಸಂಜೆ ಸಂಜಾತರಕ್ತಾಂಬರದಿಂದಂ 
ಬಾಸಣಿಪ್ಸಂತೆಸೆದುದಸದಳಂ ಸಾಂದ್ರಶೋಣಾಂಶುಜಾಲ೦ (ಕಾದಂಉ. ೮೧೬). 
೨. ಗುಂಪಾದ; ಒತ್ತಾದ : ಅರವಿಂದಾಕರಸಾಂದ್ರಪದ್ಮವನಮಧ್ಯೋದ್ದೇಶದೊಳ್‌ 
ಲಕ್ಷ್ಮಿ . . . ಪ್ರತ್ಯಕ್ನಮಿರ್ಪಳ್‌ ನಿರಂತರಂ (ಕಾದಂಪೂ. ೭೬೩). ೩. ಬಲವಾದ; 
ದೃಢವಾದ. ೪. ಅಧಿಕವಾದ; ಹೆಚ್ಚಾದ : ಸಿಂಹಳೇಂದ್ರಂ ಸಾಂದ್ರಹರ್ಷಮನಾಂತು 
ನಡೆದಿದಿರ್ಗೊಂಡು ರಾಜಶೇಖರರಾಜೇಂದ್ರನಂ . . .ತರ್ಪಾಗಳ್‌ (ರಾಜತೇ. ೬-೧೩೭ ವ). 
೫. ಮೃದುವಾದ; ನಯವಾದ : ಪಿಂಗಿತು ತಮಂ ಸಾಂದ್ರಚಂದ್ರಾತಪಂ ವಸರಿಸಿತು 
ಕಣ್ಣೆ ಮಂಗಳವಾಗಲು (ಹಚಕಾ. ೩-೮೬); ತುಂಡದಲೀಡಿರಿದು ಕುಡಿಕುಡಿದು 
ಬೊಬ್ಬಿಟ್ಟಾಡುತಿರ್ದವು ಸಾಂದ್ರಚಂದ್ರಿಕೆಯಲಿ ಚಕೋರಿಗಳು (ಕುವ್ಮಾದ್ರೋ. ೧೭-೧೪). 
೬. ಅಂಟಂಟಾದ ; ಜಿಗುಟಾದ. ೩. ಹಿತವಾದ. (ನಾ). ೮. ದಟ್ಟವಾದುದು; 
ನಿಬಿಡವಾದುದು : “ನಿರಂತರಂ, ಘನಂ, ಸಾಂದ್ರಂ, ಬಹುಳಂ, ವಿರಳೇತರಂ-ಈ ೫ 
ಮಂದಂ'' (ಹಲಾಯು. ೧೧೯-೩೨). ೯. ತೀವ್ರವಾದುದು; ಉತ್ಕಟವಾದುದು ; 
ಸಾಂದ್ರವಾಗಿ ಹರಗಣಭಕ್ತಿಯ ಮಾಳ್ಪನೆಂತೋ ಮಾದಲಾಂಬಿಕಾನಂದನನು ಸಾಂದ್ರವಾಗಿ 
ಬಿಜ್ಜಳನರಮನೆಯ ನ್ಯಾಯಮಾಳ್ಸನೆಂತೋ ಮಾದರಸನ ಮೋಹದ ಮಗನು 

ಸಾಂದ್ರಮೆನಲ್ಕೆ ಸಂಕುವಿಡೆ ತದ್ರುಚಿ ರಾಜಿಸೆ 
ಮಾಕ್ತಿಕಾವಳೀರುಂದ್ರವರತ್ರೆ ಬಿತ್ತರಿಸೆ ಆಂಚೆಯಿನಂಚಿತಮಾಗೆ ಪಟ್ಟದಂತೀಂದ್ರನುಮಿಂತು 
ಪಣ್ಣಿ ಮಿಗೆ ಕಂಗೊಳಿಸುತ್ತಮೆ ಬಂದುದು (ಶಾಂತೀಶ್ವ ೧೦ ೬೧). ೧೦. ಕಾಡು; 
ಅರಣ್ಯ. ಸಂ.) 

ಸಾಂದ್ರತೆ (ನಾ). ೧. ದಟ್ಟವಾಗಿರುವಿಕೆ; ನಿಬಿಡತೆ : "ಜನಸಾಂದ್ರತೆ ಪರಾ. ೨. 
[ಬೌತವಿ] ""ಏಕಮಾನದ ಗಾತ್ರದಲ್ಲಿರುವ ದ್ರವ್ಯದ ಮೊತ್ತ: ಒಂದು 


(ಸರ್ವವ. ೧೯೪-೮); 


10 


15 


20 


ಆಳ೪೪೮ 


ಸಾಂಪರಾಯಿಕ 


ವಸ್ತುವಿನ ದ್ರವ್ಯಪರಿಮಾಣಕ್ಕೂ ಘನಪರಿಮಾಣಕ್ಕೂ ಇರುವ ಪ್ರಮಾಣದಿಂದ 
ಅಳೆದ ಸಾಂದ್ರತೆ. ಗುಂಪುಗೂಡಿದ ಸ್ಥಿತಿ; ನಿಬಿಡತೆ ; ಸಂದಣಿ'' 
(Density. ಇಂಕಾ): ಪೂರ್ವಕಾಲದಲ್ಲಿ ಬೆಳೆಯುತ್ತಿದ್ದ ಗಿಡಮರಗಳೇ ಇಂದಿಗೂ ನಮ್ಮ 
ನೆಲದ ಮೇಲೆ ಬೆಳೆಯುತ್ತಿವೆಯಾದರೂ ಅವುಗಳ ಹರವು-ನಕಾಸೆಯೂ ಸಾಂದ್ರತೆಯೂ 
ಹಾಗೆಯೇ ಉಳಿದುಕೊಂಡು ಬಂದಿದೆಯೆಂದು ಭಾವಿಸುವುದು ಸರಿಯಲ್ಲ (ಶಾಸಗಿ. ೧೦). 
(ಸೆಂ. ಸಾಂದ್ರತಾ] 

ಸಾಂದ್ರಪದ (ನಾ). [ಛಂದ] ವರ್ಣ ಛಂದಸ್ಸಿನ ಇಪ್ಪತ್ತಾರು ಛಂದಸ್ಸುಗಳಲ್ಲಿ 
ಹನ್ನೊಂದನೆಯ, ಪಾದದಲ್ಲಿ ಹನ್ನೊಂದು ಅಕ್ಟರಗಳನ್ನುಳ್ಳ, ತ್ರಿಷ್ಟುಪ್ಪೆಂಬ 
ಛಂದಸ್ಸಿನ ಒಂದು ಸಮವೃತ್ತ : ಚಂದ್ರನಿನಭ್ರಂ ಸುರಪುರಮಾಶರ್‌ ರುಂದ್ರಪದಂ ತಾಂ 
ರಸಯತಿಯಿಂದಂ ಸಾಂದ್ರಪದಂ ಕೇಳ್‌ ಧರೆಯೊಳಿದಕ್ಕುಂ (ಛಂದೋಂಬು. ೨-೧೨೩). [ಸಂ.] 

ಸಾಂದ್ರಾಣಿ "ಸಂಗ್ರಾಣ್ಮಿ' ನೋ. 

ಸಾಂದ್ರಾಣಿಕಲ್ಲು (ನಾ). ವ್ಮಾಯಾಮ ಮಾಡುವಾಗ ಬಳಸುವ, ಮಧ್ಯೆ ರಂದ್ರ 
ವಿರುವ ವೃತ್ತಾಕಾರವಾದ ಕಲ್ಲು : ಉಳಿದ ಸ್ಥಳದಲ್ಲಿ ಕಸರತ್ತಿನ ಸಾಮಗ್ರಿಗಳು- 
ಕರೇಲ, ಸರಪಳಿ, ಸಾಂದ್ರಾಣಿಕಲ್ಲು ಮೊದಲಾದವು (ಕೆಲನೆ. ೨೭೪). 

(ಸಾಂದ್ರಾಣಿ (< ಸಂಗ್ರಾಣ್ಮಿ) 4 ಕಲ್ಲು (ಆ ಕಲ್ಕ್‌)) 

ಸಾಂದ್ರಿಸು (ಕ್ರಿ). ಅಧಿಕವಾಗು; ಅತಿಶಯವಾಗು : ಚಂದ್ರಾರ್ಕಕೋಟಿಗೆ ಸಾಟಿ 
ಮಾಟೆನೆ ಕಾಂತಿ ಸಾಂದ್ರಿಸೆ ಬರುತಿರ್ದಳಾಕೆ (ಭರಚ. ೭೮-೧೨೧). (ಸಾಂದ್ರ 1 -ಇಸ್ಕು) 

ಸಾಂಧಾರ (ನಾ). [ವಾಸ್ತು] (7?) : ಚಾಳುಕ್ಕಶಿಲ್ಪದಲ್ಲಿ ದ್ರಾವಿಡದಲ್ಲಿದ್ದಂತೆ 
ಸಾಂಧಾರಪ್ರದಕ್ಷಿಣಮಾರ್ಗ ಗರ್ಭಗುಡಿಯ ಸುತ್ತಲೂ ಇರುವುದಿಲ್ಲ (ಹೊಯ್ಸವಾ. ೯); 
ಗದಗಿನ ಸರಸ್ವತಿದೇವಾಲಯದಲ್ಲಿ ಪ್ರದಕ್ಷಿಣಮಾರ್ಗ ಮುಚ್ಚಲ್ಪಟ್ಟಿದೆ. ಚಾಳುಕ್ಕ 
ಹೊಯ್ಬಳಶಿಲ್ಪದಲ್ಲಿ ಇದೊಂದೇ ಸಾಂಧಾರಪ್ರದಕ್ಷಿಣವಾಗಿದೆ (ಹೊಯ್ದವಾ. ೧೧). (1 

ಸಾಂಧ್ಯ (ಗು). ಸಾಯಂಕಾಲಕ್ಕೆ ಸಂಬಂಧಿಸಿದ; ಸಂಧ್ಕಾಕಾಲದ : ಆಶೀ 
ವಿಷೋಗ್ರಾಸ್ತ್ರಮಂ ಖಗರಾಜಾಸ್ತ್ರನಿಪಾತದಿಂ ಕಿಡಿಸಿ ದಿವ್ಮಾಸ್ತ್ರಂಗಳಿಂ ಗೆಲನಿಂದಗಿಯಂ 
ಸಂಹೃತಿಕಾಲಸಾಂಧ್ಯಜಲದಾರಕ್ತೇಕ್ಷಣಂ ಲಕ್ಷ್ಮಣ೦ (ಪಂಠಾಮಾ. ೧೪-೨೦). [ಸಂ.] 


25| ಸಾಂಪದ (ನಾ). ಉಪಕರಣ ;ಸಲಕರಣೆ : ಆಗಳಮರರಾಜಂ. .. ಯಾಗಪ್ರಸ್ತಾವನಾ 


140 


45 


ಪ್ರಣವ ಪ್ರಣ।ತಿ)ಪೂರ್ವಕಂ ಸಾಂಪದಮ([0) ನೋಡಿ ಪದ್ಮಾದಿಸರೋವರಪ್ರಯಾತ 
ಪುರಾಂಬುವಿಂದೀಕ್ಷಣಂಗೆಯ್ದು ಭೂಮಿಶೋಧನಂ ಮಾಡಿ (ವರ್ಧಮಾ. ೧೨-೨೩ ವ) 1ಸಂ.] 


ಸಾಂಪರಾಯ (ಗು). ೧. ಯುದ್ಧಕ್ಕೆ ಸಂಬಂಧಿಸಿದ. (ನಾ). ೨. ಯುದ್ಧ; 


ಕದನ : ""ಸಂಗ್ರಾಮ;, ಸಮಿತಿಃ. . . ಸಂಗರಃ, ಸಾಂಪರಾಯಃ, ಸಮಾಘಾತಃ, ಪ್ರಘಾತಃ 

. ವಿಗ್ರಹಃ- ಈ ೩೫ ಕಾಳೆಗಂ'' (ಹಲಾಯು. ೭೫-೩೦೦); ಈ ಸಾಂಪರಾಯದಿಂ 
ಪಲಾಯನಮೆ ಲೇಸೆಂದು ವಾಸವನತಿಜವಾಶ್ರವಮೆನಿಸಿದುಚ್ಚೆ ಶ್ರವಮನೇಟ್‌ 
ಮನೋವೇಗದಿಂ ಪೋಗೆ (ಜಗಎ. ೪-೩೯ ವ). ೩. ಮುಂದಿನ ಬದುಕು; ಭವಿಷ್ಯದ 
ಜೀವನ ; ಭವಿಷ್ಯ. ೪. ಆಪತ್ತು; ಕೇಡು : ""ಸಾಂಪರಾಯಃ- ೧ ಆಪತ್ತು, ಯುದ್ಧ, 
ಭವಿಷ್ಯತ್ಕಾಲ,೩'' (ಸಿದ್ಧಾಂತಿ. ೪೦೯). ೫. ತನಿಖೆ; ತಪಾಸಣೆ. ೬ ಅನಿರ್ದಿಷ್ಟತೆ; 
ಅಸ್ಪಷ್ಟತೆ. ೭. ಸಹಾಯಕ; ಸೇವಕ. ೮. [ಜೈನ] ಲೌಕಿಕಜೀವನ; 
ಗೃಹಸ್ಥಜೀವನ : ಸಾಂಪರಾಯಮೆಂಬುದು ಸಂಸಾರಂ ಆದಂ ಪ್ರಯೋಜನಮಾಗುಳ್ಳ 
ಕರ್ಮಂ ಸಾಂಪರಾಯಿಕಂ (ತತ್ತ್ವಪ್ರ. ೨೫೪). [ಸಂ] 


ಸಾಂಪರಾಯಿಕ (ಗು).೧. ಯುದ್ಧಕ್ಕೆ ಸಂಬಂಧಿಸಿದ; ಯುದ್ದತಂತ್ರದ ; 


ಯುದ್ದೋಪಾಯದ. ೨. ವಿಪತ್ತಿನ; ತೊಂದರೆಯ. (ನಾ). ೩. ಯುದ್ಧ; 
ಕದನ : ""ಯುದ್ಧಂ, ಅಯೋಧನಂ, ಜನಂ, ಪ್ರಥನಂ . . . ಸಾಂ|ಪಾಠಾಂ. ಸಂ) 
ಪರಾಯಿಕಂ, ಸಮಯ: . . . ಆಜಿ, ಸಮಿತ್‌, ಯುತ್‌- ೩೦ ಯುದ್ಧಕ್ಕೆ ಹೆಸರುಗಳು'' 
(೩ದ್ದಾಂತಿ. ೨೬೯); ಪಳೆಂಚುವ ಚಕ್ರತೋಮರಶಕ್ತಿ ಮುಖ್ಯ ಸಮಸ್ತಶಸ್ತ್ರಂ ಪೊಗರ್ಗಳ 
ೇಲಿಮಾಯುಧಜಾಲಮಂ ತಳೆದುಲ್ಲಸತ್ಸಾಂಪರಾಯಿಕಮಂ ನೆಗಲ್ಮ್‌ದರಂದು ಸಂದ 
ಪರಾಕ್ರಮರ್‌ (ಉದ್ದಟ. ೪-೧೦೬). ೪. ಯುದ್ಧ ದಲ್ಲಿ ಬಳಸುವ ರಥ;ಯುದ್ಧರಥ : 
““ಕಾಳೆಗದ ರಥಮಂ ಸಾಂಪರಾಯ£ಯಿ3ಕಮೆಂಬುದು'' (ಹಲಾಯು. ೭೩-೨೯೨). 
೫. [ಚೈನ] ಸಂಸಾರಕ್ಕೆ ಕಾರಣಭೂತವಾಗಿರುವ ಕರ್ಮಾಸ್ರವ : 


ಸಾಂಪು 


ಸಕಷಾಯಾಕಷಾಯರಪ್ಪ ಪ್ರಾಣಿಗಳ್ಲೆ ಸಾಮಾನ್ಮದಿಂ ಸಾಂಪರಾಯಿಕೇರ್ಯಾಪಢ 
ಕರ್ಮಾಸ್ರವಂಗಳಕ್ಕುಮೆಂದು ನಿಶ್ಚಿಯಿಸುವುದು (ವರ್ಧಮಾ. ೧೪-೪೩ ವ). (ಸಂ.] 
ಸಾಂಪು (ನಾ). ಒಂದು ಬಗೆಯ ಅಳತೆ : ಇತ್ತ ಧರ್ಮ್ಮ ನಾಲ್ವತ್ತು ಸಾಮ್ಟಿನೊಳೊನ್ಹು 
ಮೂವತ್ತರ ಕೆಟಗುಂ ಇನ್ನೂಅ ಮೇಲುಂ ಅರೆ ಸಾಮ್ಪು (ಎಇ.೪1 ೧೬೬-೭; 793). [7] 
ಸಾಂಪ್ರತ್ಮ (ಗು). ೧. ತಕ್ಕುದಾದ ; ಯೋಗ್ಯವಾದ. ೨. ಈಗಿನ; ವರ್ತಮಾನದ: 
"ಸಾಂಪ್ರತಕಾಲ' ಪರಾ. (ನಾ). ೩. ಉಚಿತವಾದುದು;ತಕ್ಕುದು : "ಸಾಂಪ್ರತಂ, 
ಸ್ಥಾನೇ-೨ ಯುಕ್ತೇ, ಉಚಿತವು'' (ಸಿದ್ಧಾಂತಿ. ೪೬೪). ೪. ಈಗಿನ ಕಾಲ ; ವರ್ತಮಾನ 
ಕಾಲ: ಹಿಂದುಸ್ತಾನದಲ್ಲಿ ಸಾಂಪ್ರತಕ್ಕೆ ಅದರ ಪ್ರಚಾರ ವಿಶೇಷ ಇಲ್ಲ 
(ಮುಂಬಯಿ. ೪-೨೧೦); ಎರಡು ತೆರ ಮೌಲ್ಕಂಗಳೆಲ್ಲಕಂ ಲೋಕದಲಿ ಪರಮಾರ್ಥಕೊಂದು, 
ಸಾಂಪ್ರತದರ್ಥಕೊಂದು (ಮಂಕುಕ. ೬೬೩). [ಸಂ] 
ಸಾಂಪ್ರತ್ಮ (ಅ). ಈಗ; ತತ್ಕಾಲದಲ್ಲಿ; ಪ್ರಕೃತದಲ್ಲಿ : ಅಪರಿಚಿತರನ್ನು ನೋಡಿ 
ಕೊಂಚ ನಾಚಿಕೆಯಿಂದ ಆವೃತನಾಗಿದ್ದ. ಸಾಂಪ್ರತ ತಂದೆಯ ಪ್ರೇಮಮಯನುಡಿಗಳಿಂದ 
ಧೈರ್ಯ ಬಂದಂತಾಯಿತು (ಬೆಂದಜೀ. ೩೮). "ಉಭಯ' ಹೋ. (ಸಂ. ಸಾಂಪ್ರತಂ) 
ಸಾಂಪ್ರತಕಾಲ (ನಾ). ವರ್ತಮಾನಸಮಯ ; ಪ್ರಸ್ತುತಕಾಲ : ಸಾಂಪ್ರತಕಾಲದಲ್ಲಿ 


5 


10 


- *ಫ್ರಾನ್ಸ್‌ ಮುಂತಾದ ದೇಶಗಳಲ್ಲಿ ಕಬ್ಬಿಣದ ಗಣಿಗಳು ಬಹಳ |15 


(ಮುಂಬಯಿ. ೪-೧೪೪). (ಸಂ.] 

ಸಾಂಪ್ರದಾಯ (ನಾ). ೧. ಪದ್ಧತಿ; ರೂಢಿ; ವಾಡಿಕೆ : ಭೂರಿಯೆನಿಸಿದ 
ಸೊನ್ನಲಿಗೆಪುರ ಚಾರುಭೋಗದವರು ನಟಿಸುತಿಹ ಪೇರಣೆಯ ಸೌರಾಷ್ಟನಾಥನ 
ಸಾಂಪ್ರದಾಯದಲಿ ಸೇರಿಸಿದ ಚಿಂದುಗಳ ಜತಿಗಳ ಹಾರವಿಪ ಸುಗತಿಗಳೊಳಾಡುವ 
ಪೂರಿಸುವ ವೀಣಾದಿ ವಾದ್ಯಧ್ವನಿಗೆ ಕುಣಿವವರ . . . ಅತ್ತಲೊತ್ತರಿಸಿ (ಬಸಪು. ೫-೧೨); 
ಗಿರಿಜಾತಾಸಾಂಪ್ರದಾಯಾಗತನವಶಿವಚಿಹ್ನಂ ದಲಿಂತೆಲ್ಲಮೆಂದಾದರದಿಂ ತದ್ವೇಶೈ ಪೇಳ್ವಳ್‌ 
(ವೃಷಎ. ೯-೩೨). ೨. ಒಂದು ನಿರ್ದಿಷ್ಟಸಂಪ್ರದಾಯಕ್ಕೆ ಸೇರಿದವನು, - 
ಪರಂಪರೆಗೆ ಸೇರಿದವನು : ನಳಿನಾಕ್ಷಿ `ನೋಡಿ ಸಂತಸಪಟ್ಟು ಯಾತನಾ 
ವಲಿಮೆಪುತ್ರನೋ ಮೇಣು ಪೌತ್ರನೋ ತತ್ಸಾಂಪ್ರದಾಯನಹುದಾತನಲ್ಲಾಯನಲು 
(ನವಮೋ. ೨೬-೩೫). | ಆ ಸಂ. ಸಂಪ್ರದಾಯ] 

ಸಾಂಪ್ರದಾಯಿಕ (ಗು). ೧. ರೂಢಿಯಿಂದ ಬಂದ; ಪರಂಪರಾನುಗತವಾದ : 
ಈ ಗ್ರಂಥದ ವಿಚಾರವಾಗಿ ಸಾಂಪ್ರದಾಯಿಕಮಾರ್ಗದವರ ಅಭಿಪ್ರಾಯಕ್ಕೂ ಆಧುನಿಕ 
ಸಂಶೋಧಕರ ಅಭಿಪ್ರಾಯಕ್ಕೂ ಭೇದವಿದೆ (ಭಾರದ. ೮೩). (ನಾ). ೨. ಹಿಂದಿನಿಂದ 
ರೂಢಿಯಾಗಿ ಬಂದುದು; ಪರಂಪರಾನುಗತವಾಗಿ ಬಂದುದು: ಆಸನಾಭ್ಕಾಸ 
ಮಾಡುವುದರಲ್ಲಿ ಸಾಂಪ್ರದಾಯಿಕವಾಗಿ ಕೆಲವು ನಿಯಮಗಳೂ ಇವೆ (ಭಾರದ. ೧೫೭); 
ಈ ಸಂಗ್ರಹದಲ್ಲಿಯ ಮೊದಲಿನ ನಾಲ್ಕು ಕತೆಗಳಲ್ಲಿಯ ಕಥನಕ್ರಮ ಒಳ್ಳೆಯ 
ಅರ್ಥದಲ್ಲಿ ಸಾಂಪ್ರದಾಯಿಕವಾಗಿದೆ (ಹೊಸಕಿ. ೨೮೦). ಸಂ.) 

ಸಾಂಬ "ಸೋಂಬ' ನೋ. 

ಸಾಂಬ್ಮ (ನಾ). ೧. ಅಂಬೆಯೊಡನಿರುವವನು; ಶಿವ : ನಂಬಿ ಕೆಳೆ ಬಲ್ಲಳನೆ 
ಕುಂಠಣಿ ಸಾಂಬ ನಿಮ್ಮಂ ನಗಿಸುವಂ ಕಲಿಯೆಂಬನಾರ್ಪಾಠಕನು ತಾ ವಾಗೀಶನೈನಾರು 
(ಬಸಪು. ೯-೪೧). ೨. ಮಹಾಭಾರತದ ಕೃಷ್ಣ ಮತ್ತು ಜಾಂಬವತಿಯರ ಮಗನ 
ಹೆಸರು : ಕಲಿ ಸಾಂಬನೀತನು ಚಾರುದೀಪಕನೀತನಮಲಾಕ್ರೂರ ಸತ್ಕಕನೀತ 
(ಕುವ್ಮಾಆ. ೧೩-೬೩). ೩. ಹದಿನೆಂಟು ಉಪಪುರಾಣಗಳಲ್ಲಿ ಒಂದು: 
ಸುಪ್ರಸಿದ್ಧವಾಗಿರುವ ಅಷ್ಟಾದಶಪುರಾಣಗಳೇ ಅಲ್ಲದೆ ಅನೇಕ ಉಪಪುರಾಣಗಳೂ ಇವೆ 
.. . ಅವು ಸನಶ್ಕುಮಾರ . . . ಸಾಂಬ, ಸೌರ (ಭಾರದ. ೧೪೮). (ಸಂ. 

ಸಾಂಬಾರ್‌ "ಸಂಬಾರ' ನೋ. 

ಸಾಂಬಾರ "ಸಂಬಾರ' ನೋ. 

ಸಾಂಬಾರಜಿನಸು (ನಾ). ಮಸಾಲೆಯ ಪದಾರ್ಥ : ಮೆಣಸಿನಕಾಯಿ ಭಾರತಕ್ಕೆ 
ಬಂದು, ನಮ್ಮ ನಾಲಗೆಯನ್ನು ಗೆಲ್ಲುವುದಕ್ಕೆ ಮುಂಚೆ ಮೆಣಸೂ ಶುಂಠಿಯೂ 
ಖಾರವನ್ನೀಯುವ ಸಾಂಬಾರಜಿನಸುಗಳಾಗಿದ್ದವು (ಹಸುಹೊ. ೨೯೭). 

[ಸಾಂಬಾರ (ಇ ಸಂಬಾರ) + ಜಿನಸು] 


20 


25 


೮೪೪೯ 


ಸಾಂವತ್ಸರ 


ಸಾಂಬಾರು "ಸಂಬಾರ' ನೋ. 
ಸಾಂಬಾಳ 'ಸಂಬಾಳ' ನೋ. 
ಸಾಂಬು (ಗು). ನೀರಿನಿಂದ ಕೂಡಿದ : ಆ ಶ್ರೇಯೋವಚನಂ ಬಗೆಯನಲರ್ಚೆ 


ಭವ್ಮನೃಪನಿಕರಮದೇನೆಂಬುತ್ಸಾಹದೆ ನಲಿದುದೊ ಸಾಂಬುಪಯೋದರರವಕ್ಕೆ 
ಶಿಖನಿಕರದವೋಲ್‌ (ಆದಿಪು. ೧೦-೧೨). [ಸಂ] 


ಸಾಂಬೆ (ನಾ). ಒಂದು ಬಗೆಯ ಔಷಧೀಮೂಲಿಕೆ : ಶುದ್ಧರಸ, ಬಿಳುಗಾರ, 


ಗಂಧಕ, ಸೂದ, ಸಾಂಬೆ . .. ಕೊಡಲು ಸರ್ವರೋಗಹರ (ವಿವ್ಠೆವಿ. ೯೬).  [?] 


ಸಾಂಬ್ರಾಜ್ಯ (ನಾ). ಚಕ್ರಾಧಿಪತ್ಮ; ಸಾಮ್ರಾಜ್ಕ : ಚಿನ್ಮನಗಿರಿದುರ್ಗದ 


ಸಿಂಹಾಸನವನ್ನು ಸ್ತಿರಸಾಮ್ಚಾಜ್ಕವಾಗಿ ಆಳುವನ್ಮ ಶ್ರೀಮನ್ಮಹಾನಾಯಿಕಾಚಾರ್ಯ 
ಕಾಮಗೆತ್ತಿ ಕಸ್ತೂರ್ರಿಮೆದಕೆರ್ರಿನಾಯಕರ ಬರಮಣನಾಯಕರು (ಎಕ. 1. ದಾವಣ. 


( « ಸಂ. ಸಾಮ್ರಾಜ್ಯ! 


೧೬೪-೧೩; 1698). 


ಸಾಂಬ್ರಾಜ್ಯಂಗೆಯ್‌ (ಕ್ರಿ). ಚಕ್ರಾಧಿಪತ್ಕವನ್ನು ನಡೆಸು; ಸಾಮ್ರಾಜ್ಯವನ್ನಾಳು : 


ಶ್ರೀವೀರಪ್ರತಾವದೇವಮಹಾರಾಯರು ವಿಜಯನಗರಿಯ ಸಾಂಬ್ರಾಜ್ಮಂಗೆಯುತ್ತಿರಲು 
(ಮೈಆರಿ. ೧೯೩೪,೫೭-೬; 1417). [ಸಾಂಬ್ರಾಜ್ಯ + ಕೆಯ್‌) 


ಸಾಂಬ್ರಾಣಿ (ನಾ). ೧. ಒಂದು ಬಗೆಯ ಮರದಿಂದ ತೆಗೆಯುವ 


ಪರಿಮಳದ್ರವ್ಮ, - ಧೂಪದ್ರವ್ಯ; ಸಾಮ್ರಾಣಿ : ಅಗಿಲು ಸಾಂಬ್ರಾಣಿಯ ಧೂಪ 
ವಾಸನೆ ನೆಜ್‌ ನಿಗುರಿತು ಗಗನಮಂಡಲಕೆ (ಕಂನವಿ. ೨೦-೧೮); ಕಟ್ಟಾಣಿ ಮಾಕ್ತಿಕದಾರತಿಯ 
ಸಾಂಬ್ರಾಣಿಯಹ ಪೊಸಪವಳವಲ್ಲರಿಯ ಆರತಿಯ . . .ಧೂಪಾರತಿಯನೆತ್ತಿದರು 
ಶಂಕರಗೆ (ಶಂಕದಾ. ೨-೫೪). ೨. ಒ೦ದು ದೇಶದ ಹೆಸರು ಮತ್ತು ಶ್ರೇಷ್ಠವಾದುದೆಂದು 
ಪ್ರಸಿದ್ಧವಾದ ಅಲ್ಲಿಯ ಕುದುರೆ : ""ಆ ಸಮುದ್ರಾಂತದೊಳು ಮಾಪಾರಿ 
ಹುರುಮಂಜಿಯಾಸುಸಾಂಬ್ರಾಣಿ ಕಲಹತಿ ಚೇರಮಾನಿಯೆಂಬೀಸಚೊಳು ಪುಟ್ಟಲಾ 
ದೇಶವೆಸರಿಂದಲಾ ಕುದುರೆಗಭಿಧಾನಮಕ್ಕುಂ'' (ಮಂಗಲಾ. 0೩-೨೧); ಜನ್ನ ಜಿನ್ನಾರ . . 

ಕಂಕರಿಗಂ ಸನ್ನುತ ಸಾಂಬ್ರಾಣಿಯನೇಟ್‌ ನೃಪಕುಲರನ್ನರಿಗಂದು ತೋಲ್‌ದರು 
(ಅಂಜಚ. ೬-೮೩); ಸೊಕ್ಕಾನೆಯಿನ್ನೂಆಿಪ್ಪತ್ತುಸಾವಿರ ಪಕ್ಕರಿಕೆಯ ಸಾಂಬ್ರಾಣಿ ಲಕ್ಕವೆರಡು 
ಕಾಲಾಳೆಸೆದಿರೆ (ಕುರಾಸಾಂ. ೧೪-೯೧). ೩. ತಿಳಿಗೇಡಿ; ದಡ್ಡ : "ಮಡ್ಡಿಸಾಂಬ್ರಾಣಿ' 
ಪರಾ. [< ಸಂ. ಸಾಮ್ರಾಣಿ./ ತಮಿ. ಚಾಮ್ಬಿರಾಣಿ; ಮಲ. ತುಳು. ತೆಲು. ಸಾಂಬ್ರಾಣಿ। 


ಸಾಂಬ್ರಾಣಿತೇಜಿ (ನಾ). ಸಾಂಬ್ರಾಣಿದೇಶದ ಒಂದು ಜಾತಿಯ ಶ್ರೇಷ್ಠವಾದ 


ಕುದುರೆ : ಅಟ್ಟಿ ಹೊಯ್ದನು ದಂತಿಗಳ ಹುಡಿಗುಟ್ಟಿದನು ಸಾಂಬ್ರಾಣಿತೇಜಿಯ 
[ಪಾಶಾಂ. ವಾಜಿಗಳ ತೇರಿನ] ಥಟ್ಟುಗಳ ಸೀಳಿದನು (ಕುವ್ಮಾದ್ರೋ. ೬-೪); ಕತ್ತೆಗಳು 
ಸಾಂಬ್ರಾಣಿತೇಜಿಯ ಗತಿಯ ಜಲ್‌ವಂತೆ . . . ಶ್ರೀಪುರುಷೋತ್ತಮನ ದಾಸರನು 
ನಿಂದಿಸುವರು ದುರಾತ್ಮಕರು (ನಿಭಾಗ ೧೧-೯-೯). [ಸಾಂಬ್ರಾಣಿ + ತೇಜಿ! 


ಸಾಂಬ್ರಾಣಿತೈಲ (ನಾ). ಸಾಮ್ರಾಣಿಮರದಿಂದ ತೆಗೆಯುವ ಸುಗಂಧತ್ಯೆಲ : (8. 


[ಸಾಂಬ್ರಾಣಿ * ತೈಲ, 


ಸಾಂಬ್ರಾಣಿಧೂಪ (ನಾ). ಸಾಮ್ರಾಣಿ ಎಂಬ ಪರಿಮಳೆದ್ರವ್ಮವನ್ನು ಕೆಂಡಕ್ಕೆ 


ಹಾಕಿದಾಗ ಹೊರಡುವ ಸುಗಂಧಮಿಶ್ರಿತವಾದ ಹೊಗೆ,-ಧೂಪ: 
ದೇವಸ್ಥಾನದಲ್ಲಿ ಸಾಂಬ್ರಾಣಿಧೂಪದ ಪರಿಮಳ ಹರಡಿತ್ತು (ರೂಢಿ). 
[ಸಾಂಬ್ರಾಣಿ *- ಧೂಪ) 


ಸಾಂಬ್ರಾಣಿಮರ (ನಾ). ಸಾಮ್ರಾಣಿಧೂಪದ ದ್ರವ್ಯವನ್ನು ತೆಗೆಯಲಾಗುವ 


ಒಂದು ಬಗೆಯ ಮರ : ಸಾಂಬ್ರಾಣಿಮರ, ಜಾವಾಬಾದಾಮಿ, ಕಗ್ಗಲಿ (ಮ. 
೧೬-೨೯೫). [ಸಾಂಬ್ರಾಣಿ 4 ಮರ] 


ಸಾಂಯಾತ್ರಿಕ (ನಾ). ಸಮುದ್ರದ ಮೇಲೆ ಹೋಗಿ ವ್ಯಾಪಾರ ಮಾಡುವವನು; 


ಸಮುದ್ರವ್ಮಾಪಾರಿ: ವಾರಾಶಿಯ ಮಣಿಗಣಮಂ ಕ್ರೂರಕುಳೀರಕ್ಕೆ ಸುಗಿದು 
ಸಾಂಯಾತ್ರಿಕನೇಂ ತಾರನೆ (ಪಂರಾಮಾ. ೧-೩೦). (ಸಂ.] 


ಸಾಂವತ್ಸರ (ಗು). ೧. ಸಂವತ್ಸರಕ್ಕೆ ಸಂಬಂಧಿಸಿದ; ವಾರ್ಷಿಕ. (ನಾ). 


೨. ಜ್ಯೋತಿಷಿ; ಜೋಯಿಸ : ""ಸಾಂವತ್ಸರಃ, ಜ್ಕೋತಿಷಿಕ ಜ್ಞಾನೀ... ಗಣಕ: - 
ಈ ೮ ಜೋಯಿಸಿಗಂ'' (ಹಲಾಯು. ೬೭-೨೪೯). [ಸಂ,) 


ಸಾಂವತ್ಸರಿಕ 


ಸಾಂವತ್ಸರಿಕ (ಗು). ೧. ಇಷ ಸಾಂವತ್ಸರ ೧. (ನಾ). ೨. * ಸಾಂವತ್ಸರ ೨: 
ತರುಣಿಯರ ಶುಬ'ಗೀತ ಭ್‌ರಣೀಸುರರ ಸೂಕ್ತಸಾಂವತ್ಸರಿಕರಾಯತರವ 
ವೆಸೆದುದುದ್ವಾಹಗೇಹದಲಿ (ತೊರರಾ. ೧-೧೬-೪೦). ೩. ವರ್ಷದ ಶ್ರಾದ್ಧ. 1ಸಂ.) 

ಸಾಂಸರ್ಗಿಕ (ಗು). (ರೋಗದಂತೆ) ಸಂಸರ್ಗದಿಂದ ಉಂಟಾಗುವ; ಸೋಂಕಿ 
ನಿಂದ ಬರುವ : ಸಾಂಸರ್ಗಿಕರೋಗಗಳು ಜನತೆಯ ಮೇಲೆ ಭೀಕರಪರಿಣಾಮ 
ವನ್ನುಂಟುಮಾಡುತ್ತವೆ (ರೂಢಿ). [ಸಂ.] 

ಸಾಂಸಾರಿಕ (ಗು).೧. ಸಂಸಾರಕ್ಕೆ ಸಂಬಂಧಿಸಿದ; ಕುಟುಂಬಕ್ಕೆ ಸೇರಿದ: 
ಅನಂತರಮಾ ಮಹಾತ್ಮನ ಆತ್ಮೀಯಸಾಂಸಾರಿಕಮನೋರಥಂಗಳೊಡನೆ ರಥಾಂಗಂಗಳ್‌ 
ವಿಘಟಿಸೆಯುಂ (ಚಂದ್ರಪು. ೨-೪೭ ವ). ೨. ಲೌಕಿಕವಾದ; ಪ್ರಾಪಂಚಿಕ: 
ಮರ್ತಾಚರಣೆಗಳ ನಾಟಕವೊ ಮೇಣ್‌ ಸಾಂಸಾರಿಕಭ್ರಮೆಯೊ (ಕುವ್ಮಾಕ. ೨೨-೧೩). 

[ಸಂ.] 

ಸಾಂಸಿದ್ದಿಕ (ಗು). ಸಹಜವಾದ ; ಸ್ವಾಭಾವಿಕವಾದ : ಸಾಂಸಿದ್ದಿಕಧರ್ಮಗಳು:- 
ಯಾವತ್ತು ಸೃಷ್ಟಪದಾರ್ಥಿಗಳಲ್ಲಿ ಕೆಲವು ಸ್ವಾಭಾವಿಕಧರ್ಮಗಳುಂಟು 
(ಮುಂಬಯಿ. ೫-೩೪). [ಸೆಂ] 

ಸಾಂಸ್ಕೃತಿಕ (ಗು). ೧. ಸಂಸ್ಕೃತಿಗೆ ಸಂಬಂಧಿಸಿದ;ನಾಗರಿಕತೆ, ಬುದ್ಧಿವಿಕಾಸಗಳಿಗೆ 
ಸಂಬಂಧಪಟ್ಟಿ: ಹಾಗೆ ಮಾಡಿದಾಗ ಮಾತ್ರ ನಮ್ಮ ಸಾಮಾನ್ಮಜನತೆಯ . . -. 
ಸಾಂಸ್ಕೃತಿಕ ವಿಕಾಸ ಸಾಧ್ಯವಾಗುತ್ತದೆ (ಗೃಹಎ. i. ಮುನ್ನುಡಿ). (ನಾ). ೨. ಸಂಸ್ಕೃತಿಗೆ 
ಸಂಬಂಧಿಸಿದುದು; ಬುದ್ಧಿ ಮತ್ತು ಮನೋವಿಕಾಸಗಳಿಗೆ ಸೇರಿದುದು: 
ಬ್ರಿಟಿಷರ ಅಧೀನಕ್ಕೆ ಸಿಕ್ಕಿ ನಮ್ಮ ದೇಶಕ್ಕೆ ನಾಲ್ಕುಪಟ್ಟಿನ ನಷ್ಟ ಸಂಭವಿಸಿದೆ . . . 
ಮೂರನೆಯದು ಸಾಂಸ್ಕೃತಿಕವಾದ ನಷ್ಟ (ರಾಮರಾ. ೩೭). (ಸಂ) 

ಸಾಂಸ್ಕೃತಿಕಕಾರ್ಯಕ್ರಮ (ನಾ). (ನೃತ್ಯ, ಸಾಹಿತ್ಯ, ಸಂಗೀತ ಇತ್ಯಾದಿ) 
ಕಲೆಗಳಿಗೆ ಸಂಬಂಧಪಟ್ಟ ಸಮಾರಂಭ : ವಿದ್ಯಾರ್ಥಿಗಳು ನಡಸಿಕೊಟ್ಟ ಸಾಂಸ್ಕೃತಿಕ 
ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು (ರೂಢಿ). [ಸಂ] 

ಸಾಕ (ನಾ). ಒಂದು ಬಗೆಯ ಮರ; ತೇಗ: "““ತೇಗಿನ ಮರನದೆ ಸಾಕಂ” 
(ವಸ್ತುಕೋ. ೩೫-೧೬). "ಸಾಗವಾನಿ' ಪರಾ. (ಆ ಪ್ರಾ. ಸಾಗ./ ಸಂ. ಶಾಕ] 

ಸಾಕಂ (ಅ).೧. ಜೊತೆಯಲ್ಲಿ; ಒಟ್ಟಿಗೆ: “ಸಾಕಂ ಸಮಂ ಸಾರ್ದಮಂಸತ್ರಮೆಂದೆಂಬುದಾ 
ಕೂಟದಲ್ಲಿ ವರ್ತಿಸುವವು'' (ಮಂಗರಾ. ೧೫-೭೧). ೨. ಏಕಕಾಲದಲ್ಲಿ; ಒಂದೇ 
ಸಮಯದಲ್ಲಿ. (ಸಂ) 

ಸಾಕಣೆ (ನಾ). ಸಾಕುವಿಕೆ; ಪಾಲಿಸುವಿಕೆ : ಈತನೆನ್ನಣ್ಣನ ಮಗಂ. .. ಬಾಲನೀತನ 
ಸಾಕಣೆಯುಮೆನಗೆ ಬಂತಂದಿನಿಂ (ಹೆಬ್ಬರ. ೬-೯೫); ನಾಯಿಗಳ ಸಾಕಣೆಯು ಒಂದು 
ಕಲೆಯೇ ಆಗಿದೆ (ಬಾಲಪ್ರ. ॥. ೧೪೪೩). [ಸಾಕು 3-- ಅಣೆ) 

ಸಾಕಲ್ಕ (ನಾ). ಸಂಪೂರ್ಣತೆ; ಸಮಗ್ರತೆ: ಮುನಿ ಮನದೊಳಗೆ 
ಮಹದಾನಂದಪುಳಕಿತದಿಂದ ಶಿವಪದಕಂದು ಮೌಳಿಯ ಮಣಿದು ಸಾಖ್ಕಕತಲ್ಮದೊಳು 
ನುತಿಸುತಿರೆ (ಅಂಬಕಾ.೨-೨೨); ಲೋಕದಲಿ ಜಾತಿಯಲಿ ವ್ಯಕ್ತಿಯಲಿ ಸಂಸ್ಥೆಯಲಿ 
ಸಾಕಲ್ಕದರಿವಿರಲಿ (ಮಂಕುಕ. ೧೩೪). 


ಸಾಕಲ್ಕವಾಗಿ ಎ ಸಂಪೂರ್ಣವಾಗಿ; ಪೂರ್ತಿಯಾಗಿ: ಕ್ರಯದ್ರವ್ಯ ವರಷನಂಗ, 


xxx ೩೦೦ ಅಕ್ಷರದಲೂ ಮೂನೂಲು ಹೊನ್ನನು ಸಾಕಲ್ಕವಾಗಿ ಸಲೆಸಿಕೊಂಡು 
(ಎಕ. ೪11, ಶೀರ್ಥಹ. ೧೩೪-೮; 1404): ಸಾವಿರದ ಐನೂರು ವರಹಾವನ್ನು ವೆಂಕಟರಾಯನ 
ಮುಖಾಂತರಾ ಬೊಕ್ಕಸಕ್ಕೆ ಸಾಕಲ್ಕವಾಗಿ ವಪ್ಪಿಶಿದ್ದರಿನ್ನಾ 

೫೧-೧೯; 1763). [Xo] ಕೆ 

ಸಾಕಲ್ಯವಚನ (ನಾ). ಸಮಗ್ರವಾಗಿ ಓದುವಿಕೆ ; ಆಮೂಲಾಗ್ರವಾಗಿ ವಾಚನ 
ಮಾಡುವಿಕೆ : ""ಸಾಕಲ್ಮವಚನಂ, ಪಾರಾಯಣಂ- ಈ ೨ ಕಡೆಮುಟ್ಟಲೋದುವುದು'' 
(ಹಲಾಯು. ೬೬-೨೪೭). [ಸಂ.1 

ಸಾಕಲ್ಯಸಂಜ್ಞೆ (ನಾ).[ವ್ಕಾಕ] ಎಲ್ಲ ಪ್ರಕಾರದ ಪಾರಿಭಾಷಿಕ ಶಬ್ದ, - ಪರಿಭಾಷೆ; 
ಸಮಸ್ತ ಸಂಜ್ಞೆ: ಇದು ಪೂರ್ವಪ್ರಕರಣಮಿಂತಿದದೊಳ್‌ ಸಾಕಲ್ಕಸಂಜ್ಞೆ ಪೇಟ 
ವನಲ್ಬೇಡ (ಶಮದ. ೫೧). ಹಂ. ಸಾಕಲ್ಕಸಂಜ್ಞಾ! 


(ಎಕ. 1X, ನೆಲಮಂ. 


೮೪೫೦ 


45 


ಸಾಕು 


1 


ಸಾಕಳಿ (ನಾ). ೧. ಸರಪಳಿ; ಸಂಕಲೆ. ೨. ಒಂದು ಉದ್ದದ ಅಳತೆ: ಈ 


ಅನುವರಿತು ಮೂರು ಮಾರು ಅಂತರವಾಗಿ ಹಾಕತಕ್ಕ ಗಿಡಗಳು ಯಾವತ್ತು ಸಾಕಳಿ 
ಅಳತಿ (ಒಂದು ಸಾಕಳಿ ಅಂದರೆ ೪೧ ಮೊಳ)ಯಿಂದ ಒಂದು ಸಾಕಳಿ ಅಗಲ ಹಾಗು ಹತ್ತು 
ಸಾಕಳಿ ಉದ್ದ ಅಳೆದರೆ ಈಗಿನ ಪೈಣಾಸಿ ಪ್ರಕಾರ ಒಂದು ಎಕರೆ ಆಗುವದು 
(ಕೃಷಿಪ್ರ. ೧೫೯). (ಇ- ಮರಾ. ಸಾಖಳೀ, ಸಾಂಖಳೀ./ ಸಂ. ಶೃಂಖಲಾ) 


ಸಾಕಳ್ಳ (ನಾ). ಜೊತೆಯಲ್ಲಿರುವ ಕಳ್ಳ; ಜೊತೆಗಳ್ಳ : ಸಾಕಳ್ಳನವನಾವನವನಂ 


ತಂದು ಕೊಡು ಕೊಡದೆ ಮೂರ್ಯತೆಯ ಹಾವಳಿಯ ಹಣ್ಣಿದಡೆ ಹದುಳವಲ್ಲಿದು ನಿನ್ನ 
ಸಾವಿಂಗೆ ಸಂಚಕಾರ (ಸಿಂಗಿರಾ. ೧೭-೧೬). [ಆ ಸಹ್ಮ + ಕಳ್ಳ] 


'ಸಾಕಾಣಿಕೆ (ನಾ). ಸಾಕುವಿಕೆ; ಪೋಷಿಸುವಿಕೆ : ಕೋಳಿಸಾಕಾಣಿಕೆ ಒಂದು 


ಲಾಭದಾಯಕವಾದ ಉದ್ಯಮವಾಗಿ ಬೆಳೆದಿದೆ (ರೂಢಿ). (ಆ ಸಾಕಣೆ + -ಣಕೆ] 


ಸಾಕಾರ (ಗು). ೧. ಆಕೃತಿಯುಳ್ಳ; ಆಕಾರಸಹಿತವಾದ : ಸಾಕಾರ ಪರಮಾತ್ಮನು 


ದಿವ್ಯಮಂಗಳವಿಗ್ರಹನಾಗಿ ಶಿವನೆನಿಸಿ ಮಹಾಕ್ಕೆಲಾಸದಲ್ಲಿ ನೆಲಸಿರುವನು (ಶಕ್ತಿವಿ. ೨೫). 
೨. ಸುಂದರವಾದ; ಮನೋಹರವಾದ : ನಿಗಮದಟ್‌ಕೆಯ ತನ್ನ ಸಾಕಾರ 
ಮೂರ್ತಿಯಂ ತೋಜ್‌ಸಿದನು (ಜೈಮಿಭಾ. ೨೬-೬೭). (ನಾ). ೩. ಆಕಾರವನ್ನು 
ಹೊಂದಿರುವಿಕೆ; ಆಕೃತಿಸಹಿತವಾಗಿರುವಿಕೆ :ನಿರಾಕಾರವ ಮಾಲುವ ಸಾಕಾರವುಂಟೆ 
ಗೊಹೇಶ್ವರಲಿಂಗವ ಮಾಜುವ ಒಡೆತನ ಉಂಟೆ (ಅವಚಂ. ೨೭೦-೧೨೪೦); ಸಾಕಾರವಲ್ಲದ 
ನಿರಾಕಾರವೆಡೆಗೊಂ (ಡಿನ್ನು] ತೆಜಪುಗೊಡು ತಂದೆ (ಬಸರ. ೧೩-೭೨). ೪. ಆಕಾರವುಳ್ಳವನು; 
ಸ್ವರೂಪವುಳ್ಳವನು : ಜಗಮೆಲ್ಲಮಂ ಸೃಷ್ಟಿಪೆಡೆಯೊಳಾ ಶಿವನೆಯ್ದೆ ನೆಗಳ್ದನಾಕಾರನೊ 
ನಿರಾಕಾರನೋ ಮತ್ತೆ ಬಗೆದು ನೋಡಲ್‌ « * ಸಾಕಾರನಾದೊಡೆ ನಿತ್ಯನೋ 
ಬಳಿಕ್ಕೊಗೆದನಿತ್ಶನೊ ನೋಡು (ಆರಾಚ. ೩-೨-೩೩). ೫. (ಜೈನ) ಒಂದು ಬಗೆಯ 
ಅನಶನವ್ರತ; ಒಂದು ನಿರ್ದಿಷ್ಟಕಾಲದವರೆಗೆ ಆಹಾರವನ್ನು 
ತೆಗೆದುಕೊಳ್ಳುವುದಿಲ್ಲವೆಂದು ಆಹಾರತ್ಕಾಗ ಮಾಡುವುದು : ಸಾಕಾರ 
ನಿರಾಕಾರಗತಮಪ್ಪನಶನಮೆಂಬ ಮೊದಲ ತಪದೊಳಂ . . . ನೆಟೌದು (ಆದಿಪು. ೬-೩೦ ವ); 
ಸಾಕಾರ ನಿರಾಕಾರಮೆನಿಪ್ಪೆರಡು ಭೇದದಶನಮಂ ಆಂತಂ ಮುನಿಪಂ 
(ಚಂದ್ರಪು. ೧೧-೮). "ನಿರಾಕಾರ' ಪರಾ. (ಸಂ. 


ಸಾಕಾರಮುಕ್ತ (ನಾ). ಆಕಾರವನ್ನು ಪಡೆಯುವ ಜನ್ಮಪರಂಪರೆಯಿಂದ 


ಕಳಚಿಕೊಂಡವನು; ಹುಟ್ಟು ಸಾವುಗಳಿಲ್ಲದವನು : ಸತ್ಮಮಾನಾಕಾರತೆಯುಮಪ್ಪ 
ಸಾಯುಜ್ಮವೆಯ್ದುತ್ತ ಸಾಕಾರಮುಕ್ತರುಮೆನಿಸಿಯಾಯಾ ಸುದೇವತೆಯ ಸಾರಿ 
(ವೀಶೈಪು. ೫-೨೦-೧೦). [ಸಂ.] 


ಸಾಕು, (ಕ್ರಿ). ೧. ಬೆಳೆಸು; ಪೋಷಿಸು; ಪಾಲನೆಮಾಡು : ತುಡುಗುಣಿನಾಯನು 


ಹಿಡಿತಂದು ಸಾಕಿದರೆ ತನ್ನೊಡೆಯಂಗೆ ಬಗುಳುವಂತೆ ಕಾಣಾ (ಬಸವ. ೫೬೬); ಎಂತು 
ಮಲಟೆವೆನೊ ಬೆಣ್ಣೆಯಿಕ್ಕಿ ... ಸಾಕಿ ಲೋಕದ ಬಾಲರಂತಿರ್ದು ಕಳೆಯ ಸೈರಿಸುವೆನೆನಲು 
(ಸಿದ್ದರಾ. ೨-೫೦). ೨. ಕಾಪಾಡು; ರಕ್ಷಿಸು : ""ಸಾಕು - ರಕ್ಷಣೇ'' (ಶಮಧಾ); 
ಅಂಬಿಕಾಪತಿ ಲೋಕಮಂ ಸಾಕಲೊಗೆದಂ (ಸಿದ್ಧರಾ. ೨-೮); ಸಾಕಿದ ಪತಿಗೆ ತಪ್ಪಿದನ 
. * * ವಿಪ್ರರ ಜಡಿದು ನುಡಿದ ಗತಿಗಳಾಗಲಿ ರಣದೊಳೋಡಿದರೆ (ಕುವ್ಮಾದ್ರೋ. ೨-೮). 

ಸಾಕಿಕೊಳ್ಳು ಎ ೧. (ಮಕ್ಕಳಿಲ್ಲದಾಗ) ಬೇರೆಯವರ ಮಗುವನ್ನು ಸ್ವೀಕಾರ 
ಮಾಡಿ ಬೆಳೆಸು : ಆ ದಂಪತಿಗಳು ಒಂದು ತಬ್ಬಲಿಮಗುವನ್ನು ಸಾಕಿಕೊಂಡಿದ್ದಾರೆ 
(ರೂಢಿ). ೨. ಕಾಪಾಡು; ರಕ್ಷಿಸು : ಸಾಕಿಕೊಳ್ಳೆಲೆ ದೇವ ಸ್ತುತಿಗಳ ಸಾಕಿಕೊಳ್ಳೈ 
ಸ್ವಾಮಿ ಪತಿಗಳ ಸಾಕಿಕೊಳ್ಳೆ ಮುಂದೆ ಸೌಭದ್ರೆಯಳನೆನ್ನುವನು ಸಾಕಿಕೊಳ್ಳೆಂದೆನ್ನ 
ಮಾನವ ಸಾಕಿದಂತಿಂದಿನಲಿ ಕರುಣ ವಿವೇಕಿ ಸಲಹೆಂದೆನುತ ಬಿದ್ದಳು ಹರಿಯ 
ಚರಣದಲಿ (ಕೃಷ್ಣಾಕಾ. ೨೬-೫೦). ಸಾಕಿ ಸಲಹು ವ ಪ್ರೀತಿಯಿಂದ ಬೆಳೆಸಿ ಕಾಪಾಡು; 
ಅಕ್ಕರೆಯಿಂದ ಪೋಷಿಸಿ ರಕ್ಷಿಸು : ನೀವು ಇಷ್ಟುದಿನದವರೆಗೂ ನನ್ನ ಮಗನನ್ನು 
ಸಾಕಿ ಸಲಹಿದ್ದಕ್ಕಾಗಿ ನಾನು ನಿಮಗೆ ಏನು ಪ್ರತ್ಕುಪಕಾರ ತಾನೇ ಮಾಡಿಯೇನು? (ಪ್ರಶಾಪ. 
೭); ಬಹುದಿವಸದಿಂದಲೂ ತಾನು ಸಾಕಿ ಸಲಹಿದ ಪ್ರಾಣಿಯಂತೆ ಅದರೊಡನೆ ಪ್ರೇಮದಿಂದ 
ಮಾತನಾಡಿದನು (ಬಂಗಾಹ. ೨೩). 

(ದೇ. ॥ ಕೋತ. ಚಕ್‌; ಕೊಡ. ಚಾಕ್‌; ತೊದ. ಸೊಕ್‌; ತುಳು. ಸಾಂಕು; ತೆಲು. ಸಾಕು] 


ಸಾಕು 


2 


ಸಾಕ್ಕು (ನಾ). ೧. ಅಗತ್ಯವಿರುವಷ್ಟು; ಸಾಕಷ್ಟು : (6. ೨. (ಆಲಂ) ಕೊನೆ; | | 


ಅಂತ್ಯ : ನೋಡಿದಷ್ಟೂ ನೋಡಬೇಕು ಎಂಬ ಆತೆಗಿಲ್ಲ ಸಾಕು! (ಆನಿಕೇ. ೪೦-೪). 
ಸಾಕಾಗು ಎ ೧. ಸಾಲು; ಅಗತ್ಯವಿದ್ದಷ್ಟಾಗು; ಬೇಕಾದಷ್ಟಾಗು : ಇಂಥ 
ದೊಡ್ಡಮನುಷ್ಯನಿಗೆ ಒಂದೇ ಹೆಸರು ಸಾಕಾಗುತ್ತದೆಯೇ? (ಭಾರತಿ. ೨೬); ಓದು, ಬರಹ, 
ಬಾಯಿಲೆಕ್ಕ ಆದರೆ ಸಾಕಾಗಿಬಿಡುವದು (ಬೆಟ್ಟಹೂ. ೨). ೨. (ಆಲಂ) ಆಯಾಸವಾಗು; 
ದಣಿವಾಗು : ಇವರನ್ನು ಕೊಂದು ಕೊಂದು ರಾಮನಿಗೆ ಸಾಕಾಯಿತು (ನೀತಿಚಿಂ. ೬1, ೯); 
ನಾರಾಯಣನನ್ನು ಹುಡುಕಿ ಹುಡುಕಿ ರಾಯರಿಗೆ ಸಾಕಾಗಿತ್ತು (ಕಂಬಹು. ೧೩೧). 
ಸಾಕುಬೇಕಾಗು - (ಆಲಂ) ಬಹಳ ಪ್ರಯಾಸವಾಗು; ತುಂಬ ಕಷ್ಟವಾಗು : 
ಪ್ರಳಯರುದ್ರನಂತೆ ಕಾಣುವ ಅಶ್ವತ್ಥಾಮನಿಗೆ ತಿಳಿಯದಂತೆ ಪಶ್ಚಿಮದ್ವಾರದಿಂದ 


ಹೊರಟು ತಮ್ಮ ಬಳಿಗೆ ಬರಲು ಸಾಕುಬೇಕಾಯಿತು (ಪ್ರಪೂರ್ತಿ. ೭೦). ಸಾಕುಬೇಕಾದಷ್ಟು ಎ [10 


ಬಹಳಷ್ಟು; ಹೆಚ್ಚು; ವಿಪರೀತ : ವಾಗದ್ವೈತದ ಭಾವಿಗಳ ಸಾಕುಬೇಕಾದಷ್ಟು ಕಂಡೆ 
(ಸರವ. 11. ಕ. ೪೩೬-೯೪). ಸಾಕುಮಾಡು = ೧. ನಿಲ್ಲಿಸು; ಮುಗಿಸು : ಸಾಕು ಮಾಡ್ಕೆ 


ತಂದೆ ಲೋಕದಾಟವನಿನ್ನು (ಬಸರ. ೧೩-೭೧); ಸಾಕು ಮಾಡಿತೆ ವಿಧಿ ದುರಾಪದವೇಕೆ | 
ಸಿದ್ದಿಸಿತೇನ ಮಾಡಿದೆ ನೀ (ಆನಂ. ೨-೩-೯). ೨. ಸಾಲುವಂತೆ ಮಾಡು; | 


ಅಗತ್ಯವನ್ನು ಪೂರೈಸುವಂತೆ ಮಾಡು : (8. ೩. ಆಯಾಸಪಡಿಸು; ಇನ್ನು 
ಸಾಧ್ಯವಿಲ್ಲ ಎನ್ನುವಂತೆ ಮಾಡು : ಈ ಓಡಾಟ ನನ್ನನ್ನು ಸಾಕು ಮಾಡಿಬಿಟ್ಟಿದೆ 
(ರೂಢಿ). ಸಾಕುಸಾಕಾಗು, ಸಾಕೋಸಾಕಾಗು ಎ ತುಂಬ ಆಯಾಸವಾಗು; ಬಹಳ 
ಪ್ರಯಾಸವಾಗು : ಈ ಕೆಲಸ ಮುಗಿಸುವ ಹೊತ್ತಿಗೆ ಸಾಕುಸಾಕಾಗಿ ಹೋಯಿತು 
(ರೂಢಿ); ನೂಕುನುಗ್ಗಲಿನ ರೈಲುಪ್ರಯಾಣ ಸಾಕೋಸಾಕಾಯಿತು (ರೂಢಿ). 


15 


ಸಕ್ರಿ 


ಬಹಳ; ತುಂಬ : ದ್ರಾವಿಢಭಾಷೆಗಳಲ್ಲಿ ಪಕಾರ ಸಾಕಷ್ಟು ಪ್ರಾಚೀನವಾದ ಧೃನಿ 
(ದ್ರಾಎಎ. ೩೩೩); ಇವರುಗಳ ಪ್ರಭಾವವೂ ಜನರ ಮೇಲೆ ಸಾಕಷ್ಟು ಆಗಿದ್ದಿತು (ಜಗದಾ. 
೧೪೪). ಸಾಕೆನಿಸು ವ ೧. ಅಗತ್ಮ ಪೂರೈಸಿತೆನಿಸು; ತಣಿಸು : ಗೋಕುಲವನು ನೆಟ್‌ 
ಕಾದ ಕೋಕನದಾಕ್ಷನ ಬಲಗೊಂಡು ಕೃತಿವೇಳು ಸಾಕೆನಿಸದುಯೆನ್ನ ಕಿವಿಗೆ 
(ಮೋಹತ. ೩೬-೧). ೨. (ಕಷ್ಟ, ಆಯಾಸ, ಬೇಸರಗಳಿಂದ) ಇನ್ನು ಬೇಡ 
ಎನಿಸು;ನಿಭಾಯಿಸಲು ಸಾಧ್ಯವಿಲ್ಲವೆನಿಸು: ಇಂದಿನ ರಣದೊಳಗೆ ಸಾಕೆನಿಸುವನು 
ಸಂಸಾರತರಸುಖವೆ (ತೊರರಾ. ೪-೩-೪). 8 ಇದು 'ಸಾಲ್‌' ಎಂಬ ಕ್ರಿಯಾಪದದ 
ಪ್ರಥಮಪುರುಷ ವರ್ತಮಾನ-ಭವಿಷ್ಯದ್ರೂಪವಾದ "ಸಾಲ್ಗುಂ' ಎಂಬುದರ 
ಮುಂದುವರಿದ ರೂಪವಾಗಿದ್ದು, ವಿಶೇಷವಾಗಿ ಕ್ರಿಯಾರ್ಥಕಾವ್ಯಯದಲ್ಲಿ 
ಸ್ವತಂತ್ರವಾಗಿ ಬಳಕೆಯಾಗುತ್ತದೆ. (ಆ ಸಾಲ್‌ 


ಸಾಕುತಂದೆ (ನಾ). ಬೇರೆಯವರ ಮಗುವನ್ನು ದತ್ತು ತೆಗೆದುಕೊಂಡು ಬೆಳೆಸಿದ 


ತಂದೆ; ದತ್ತುತಂದೆ : ದೇವರ ದಯೆಯಿಂದ ನನ್ನ ಸಾಕುತಂದೆಯಾದ 
ಶಾಂತಲಿಂಗಂಪಿಳ್ಳೆಯವರು ಗುಣಹೊಂದಿದರು (ಪ್ರತಾಪ. ೧). [ಸಾಕು * ತಂದೆ] 


ಸಾಕುತಾಯಿ (ನಾ). ಬೇರೆಯವರ ಮಗುವನ್ನು ದತ್ತು ತೆಗೆದುಕೊಂಡು 


ಸಾಕಿದ ತಾಯಿ; ದತ್ತುತಾಯಿ : ಸುಂದರಿತ್ತಿಣಿಯೂ ಆಕೆಯ ಪತಿಯೂ ನಿನ್ನನ್ನೂ. 
ನಿನ್ನ ಸಾಕುತಾಯಿಯನ್ನೂ ಕೈಬಿಟ್ಟರು (ಪ್ರತಾಪ. ೧೫). [ಸಾಕು 4 ತಾಯಿ (ಆ ತಾಯ್‌)) 


ಸಾಕುಪ್ರಾಣಿ (ನಾ). ಸಾಕಿದ ಪ್ರಾಣಿ; ಮನೆಯಲ್ಲಿ ಬೆಳೆಸಿ, ಪಳಗಿಸಿದ ಬೆಕ್ಕು 


ನಾಯಿ ಮೊದಲಾದ ಪ್ರಾಣಿ : ಸಾಕುಪ್ರಾಣಿಗಳು ತಮ್ಮ ಮನೆ, ಯಜಮಾನರನ್ನು 
ಸ್ಪಷ್ಟವಾಗಿ ಗುರುತಿಸುತ್ತವೆ (ರೂಢಿ). (ಸಾಕು, * ಪ್ರಾಣಿ] 


[೬ ಸಾಕ್ಕು ./ ಕೋತ. ಚಕೊ ; ತೊದ. ಸೊಕೆ] 
ಸಾಕ್ಕು.(ಅ). ೧. ಇಷ್ಟಾದರೆ ಅಗತ್ಯ ಪೂರೈಕೆಯಾಗುತ್ತದೆ, ಸಾಲುತ್ತದೆ, 
ಇಷ್ಟೇ ಇರಲಿ, ಹೆಚ್ಚಿಗೆ ಬೇಡ ಎಂಬರ್ಥವನ್ನು ಕೊಡುವ ಒಂದು 
ಕ್ರಿಯಾರ್ಥಕಾವ್ಯಯ :: ಒಂದೆ ನುಡಿ ಸಾಕು ಹುಸಿಯಿಲ್ಲ ವೃದ್ಧರೊಳು (ಸಿದ್ಧರಾ. 
೧-೪೫); ಪುಷ್ಪಮಾಲಾಸಮುದಾಯಮಂ ಮುಡಿಗೆ ಭಾರಮಿದೆಂದು . . 
ಸಾಕೆನುತಿರ್ಪಳಾವಗಂ (ಬಾಧಪು. ೨-೫೮); ಸೂತತನವೇ ಸಾಕು ತನಗೆನುತಾ ತತುಕ್ಸಣ 
ಧನುವ ಬಿಸುಟು ವಿಧೂತರಿಪುಬಲಪಾರ್ಥನಿದ್ದನು ಹೊತ್ತ ದುಗುಡದಲಿ (ಕುವ್ಮಾದ್ರೋ. 
೩-೬೨); ಈಕೆಯ ಮೊಗಂ ಶಶಿಯಾ ಜಗಮಂ ಗೆಲಲ್ಕೆ ಸಾಕೀಕೆಯ ರೂಪಂ 
(ರಸರ. ೧-೧೩). ೨. (ಇನ್ನು ಬೇಡ, ನಿಲ್ಲಿಸು, ನಿವಾರಿಸು ಎಂಬರ್ಥವನ್ನು 


ಷ್ಠ 


ಕೊಡುವ) ಒಂದು ಕ್ರಿಯಾರ್ಥಕಾವ್ಮಯ : ಸಾಕು ಸೈರಿಸಲಾಚೆ ಲ 


20| ಸಾಕುಮಗ (ನಾ). ಬೇರೆಯವರಿಂದ ದತ್ತುಸ್ವೀಕಾರ ಮಾಡಿ ಬೆಳಸಿದ ಮಗ ; 
ದತ್ತುಪುತ್ರ : ಇಮ್ಮಡಿಮದಕರಿನಾಯಕನ ಸಾಕುಮಗ ಓಬಣ್ಣನಿಗೆ ಪಟ್ಟಕಟ್ಟಿದರು 
(ಚಿತ್ರಪಾ. ೨೬). [ಸಾಕು 4 ಮಗ] 
ಸಾಕುಮಗಳು (ನಾ). ಬೇರೆಯವರಿಂದ ಸ್ವೀಕಾರಮಾಡಿ ಬೆಳೆಸಿದ ಮಗಳು ; 
ದತ್ತುಪುತ್ರಿ : ಆಗ ಗುಣವಂತನು ತನ್ನ ತಂತ್ರಬಲದಿಂದ ನನ್ನ ಸಾಕುಮಗಳು 
25) ಪ್ರತಾಪಕುಮಾರಿಯನ್ನು ಅಪಹರಿಸಿಕೊಂಡು ಹೋದನು (ಅರ್ಯಕ. ೫). 
[ಸಾಕು 4% ಮಗಳು (ಆ ಮಗಳ್‌) 
ಸಾಕುಮಗು (ನಾ). ಬೇರೆಯವರಿಂದ ಸ್ವೀಕಾರಮಾಡಿ ಬೆಳೆಸಿದ ಮಗು, - 
ಸಾಕಿದ ಮಗು : (Foster-Child . ಇಂಕಾ). 
ಸಾಕುಮಕ್ಕಳು (ಬಹುವ) ಎ ಬೇರೆಯವರಿಂದ ಸ್ವೀಕರಿಸಿ ಬೆಳೆಸಿದ ಮಕ್ಕಳು : 


~ 


RE A 


(ಬಸಪು. ೪೯-೨೩); ಸಾಕು ನಮ್ಮಯ ಮಾತು ರಾತ್ರಿಯ ನಾಕುಜಾವದೊಳೆರಡು ಸಂದವು ಸಾಕುಮಕ್ಕಳಾದ ಶ್ರೀ ಮೋಹನದಾಸರೂ, ಕಲ್ಲೂರಿನಲ್ಲಿ ಶ್ರೀಸುಬ್ಬಣ್ಣದಾಸರೂ . . . 
(ಸಂಭವ. ೩೨-೨೩). ೩. (ತಿರಸ್ಕಾರ, ಧಿಕ್ಕಾರಗಳಿಂದ) ಅಗತ್ಯವಿಲ್ಲ, ಬಿಡು, ಪ್ರಖ್ಯಾತಹರಿದಾಸರೆನ್ನಿಸಿಕೊಂಡಿದ್ದರು (ಜಗದಾ. ೧೪೪). [ಸಾಕು 3- ಮಗು] 

ತೆಗೆ, ನಿಲ್ಲಿಸು ಎಂಬರ್ಥಗಳನ್ನು ಸೂಚಿಸುವ ಅವ್ಮಯ : "ರಕ್ಷಣ ತಿರಸ್ಕಾರದೊಳ್‌ | ಸಾಕೂತ (ಗು). ೧. ಉದ್ದೇಶರ್ಪೂಕವಾದ; ಇಂಗಿತವುಳ್ಳ : ಒಂದು ಸಾಕೂತ 
ಸಾಕೆಂಬುದಕ್ಕು''(ಶಬ್ದಮಂ. ೭೯); ಸಾಕು ನಿನ್ನಂ ನೀನಜ್‌ಯದಿರಲೇಕೆ ನೀನಟ್‌ಯದ ಪ್ರಯತ್ನದ ಮೂಲಕ ಮಾಡಿಕೊಂಡ ಮಾರ್ಪಾಡು ಇಲ್ಲವೆ ಬೆಳೆವಣಿಗೆಗಳು (ಭಾಷಾಶಾ ೧೨೬). 
ವಿಷಯವುಂಟೇ (ಬಸಪ. ೪೦-೮೨); ಬಣಗುಕವಿಗಳ ಲೆಕ್ಕಿಪನೆ ಸಾಕೆಣಿಸದಿರು ಶುಕರೂಪನಲ್ಲವೆ (ನಾ). ೨. ಉದ್ದೇಶಪೂರ್ವಕವಾದುದು; ಸಾಭಿಪ್ರಾಯವುಳ್ಳುದು; 
ಕುಣಿಸಿ ನಗನೇ ಕವಿ ಕುಮಾರವ್ಕಾಸನುಳಿದವರ (ಕುವ್ಮಾಆ. ೧-೧೭); ನಿನಗಂತಕನ ಭಯವಿಲ್ಲ |3| ಅರ್ಥಗರ್ಭಿತವಾದುದು : ಬ್ರಹ್ಮ- (ಸಾಕೂತವಾಗಿ) ಆದರೂ ಮಹಾಲಕ್ಷ್ಮಿಯು 


ಸಾಕಾ ಮಾತದಂತಿರಲಿ (ತೊರರಾ. ೧-೪-೧೧). ೪. (ಕರಾ) ಆಗಬಹುದು, 
ಬರಬಹುದು, ಒದಗಬಹುದು ಎಂದು ಮುಂತಾಗಿ ಸಂಭಾವ್ಯತೆಯನ್ನು 
ಸೂಚಿಸುವ ಅವ್ಯಯ: ಬಹುಶಃ ನನ್ನಂತಹವರು ಇದಕ್ಕೆ ಕೈಹಾಕಿಯಾರೆಂಬ ಅನುಮಾನ 
ಅವರಿಗೆ ಬಂದಿರಲು ಸಾಕು (ದೇಕನ್ಮೆ. ೩೮); ಇಂದು ಮಳೆ ಬರಲಿಕ್ಕೆ ಸಾಕು (ರೂಢಿ). 
ಸಾಕುಸಾಕು (ದ್ವಿರುಕ್ತಿ) : ವಿಟನು ತನಗೆ ಬಸವಾ ಸಾಕು ಸಾಕಿನ್ನೆನುತವನಿಯಲಿ [4 
ಗುಡಿಸಿ ದೀಪಿಸುವನಿತು ದಿವ್ಕಾಂಬರವಿತಾನಮನೊಯ್ದಬಳೆಗಿತ್ತ (ಬಸಪು. ೧೧-೩೯); 
ಸಾಕುಸಾಕಿನ್ನು ಸಂಸಾರಸುಖವು (ಪುರಂದ. ೧-೧೫೨ ಪಲ್ಲವಿ). ಸಾಕಷ್ಟು ವ ೧. 
ಬೇಕಾಗಿರುವಷ್ಟು; ಅಗತ್ಯವಿರುವಷ್ಟು; ತಕ್ಕಷ್ಟು : ಭಾರತೀಯರಾದ ನಮ್ಮದು ಪೆಸರ್ಗಳನಿಟ್ಟು (ಆದಿವು. ೬-೧೦೭ ವು. [ಸಂ.] 
ಮೊದಲೇಸಾಕಷ್ಟುಪುಷ್ಟಿಕರವಾದ ಆಹಾರಾಂಶಗಳೆಲ್ಲಾ ಇಲ್ಲದಿರುವ ಜನಾಂಗ (ತರಬ. ೬೫); | | ಸಾಕ್ಕಿ "ಸಕ್ಕಿ' ನೋ. 
"ಎ' ಜೀವಾತು ಸಾಕಷ್ಟುಪ್ರಮಾಣದಲ್ಲಿ ಇಲ್ಲವಾದರೆ ಚರ್ಮ ಮತ್ತು ಕಣ್ಣುಗಳ ಮೇಲೆ |5| ಸಾಕ್ರಿ (ನಾ). (ಕರಾ). (ಹುಲ್ಲಿನ) ಕಟ್ಟು; ಕಂತೆ : ಹೋದ ವರ್ಷ ಸಾಕ್ರಿ 
ದುಷ್ಪರಿಣಾಮುಗಳಾಗಬಹುದು «ಅಡುಸಾ. ೬೦). ೨.ಕಡಮೆಯಲ್ಲದಷ್ಟು; | | ಕಟ್ಟುವಾಗ ಉದುರಿದ ಭತ್ತ ಈ ವರ್ಷ ಕುತ್ತರಿ ಬಡಿದರೆ ಆಗಲಿಕ್ಕಿಲ್ಲ (ರೂಢ). [9] 


ಈ ತನಕ ಸುಖವಾಗಿರುವಳಷ್ಟೆ? (ಕೈಲಾಕ. ೫೧). [ಸಂ] 
ಸಾಕೇತ (ನಾ). ೧. ಮನೆಗಳಿಂದ ಕೂಡಿದುದು; ಗೃಹಗಳಿಂದ ಕೂಡಿದುದು. 
೨. ಕೋಸಲದೇಶದ ರಾಜಧಾನಿಯಾಗಿದ್ದ ಅಯೋಧ್ಯೆಯ ಹೆಸರು : ಕುರು 
ನೇಪಾಳ ನಿಷಧ ವಿದರ್ಭಧರಣೀಪಾಲತತಿ ಸಂದಣಿಸಿದುದು ಸಾಕೇತನಗರಿಯಲಿ 
(ತೊರರಾ. ೧-೭-೧೮); ಆಕಾಶಕೆದ್ದ ಪತಾಕೆಗಳಿರೆ ನೋಡಿ ಸಾಕೇತಪುರವೆಂಬರದನು 
| (ಭರಚ. ೨೦-೧೮). ೧, ೨ : ಅಂತು ಸಮೆದ ಪುರವರಕ್ಕರಾತಿನಿಕರಕ್ಕಯೋಧ್ಯಮಪ್ಪುದ 
ಅಿಂದಯೋಧ್ಯೆಯುಮನೇಕನಿಕೇತನಸಮನ್ವಿತಮಪ್ಪುದಟ್‌ಂ ಸಾಕೇತಮುಂ . . . ಎಂಬ 


ಸಾಕ್ಷರ 


K ೮೪೫೨ 


ಸಾಕ್ಷರ (ಗು). ೧. ಅಕ್ಷರಗಳಿಂದ ಕೂಡಿದ; ವರ್ಣಸಹಿತವಾದ .(ನಾ). | 
೨. ಅಕ್ಷರಗಳನ್ನು ಬಲ್ಲವನು; ಓದುಬರಹ ಬಲ್ಲವನು; ಅಕ್ಷರಸ್ಥ : 
ಇಂಡೋನೇಶಿಯದ ಪ್ರಜಾಕೋಟಿಯಲ್ಲಿ ನೂರಕ್ಕೆ ೭.೨ರಷ್ಟು ಸಾಕ್ಷರರು (ಎಆಗ್ನೇ. ೨೫). 
೩. ವಿದ್ಯಾವಂತ; ಪಂಡಿತ : ಭಾಷಾವಳಿ ಲಿಪಿಜ್ಞನ ಸಾಕ್ಷರನ . . . ಸುಕರ ದುಷ್ಕರ 
ತಿಳಿವ ಹೃದಯನ ಸಂಧಿವಿಗ್ರಹರೆನಿಸಬೇಕೆಂದ (ಕುವ್ಮಾಉ. ೩-೮೯). 5 
ಸಾಕ್ಷರನಿಳಯ ಎ ವಿದ್ವತ್ತಿಗೆ ಆಶ್ರಯನಾದವನು; ಒಂದು ಬಿರುದು : 
ನಿರತಿಶಯೋನ್ನತಮತಿ ಭಾಸ್ಕರ ಸರಸಕವೀಂದ್ರರಚಿತಶಾಸನಮಂ ಬಿತ್ತರದಿಂ ಪ್ರತಿಕಂಟಂ 
ಸಾಕ್ಷರನಿಳೆಯಂ ತಿದ್ದಿ ಭಾಸ್ಕರಯ್ಮಂ ಬರೆದೆಂ (ಕಇಆ. ೧೯-೯-೯೨; 1127). ಸಂ.) 1 
ಸಾಕ್ಷರಜನ (ನಾ). ಪಂಡಿತವರ್ಗ; ವಿದ್ವಾಂಸರ ಸಮುದಾಯ : 
ಸಮಸ್ತಸಾಕ್ಷರಜನಕಂ ಜಗಜ್ಞನಕನೊಲ್ಲುದನಿತ್ತಭಿರಕ್ಷಿಪಟಶ್ತಿಯಿಂ 
ಜಗಜ್ಜನಕನೆಂಬುದು ಮೇದಿನಿ ಶಾಂತಿವರ್ಮನಂ (ಪುಷ್ಕಪು ೧-೭೫). (ಸಂ. 
ಸಾಕ್ಷರಜನಕ (ನಾ). ವಿದ್ವಾಂಸರಿಗೆ ಆಶ್ರಯದಾತನಾದವನು ; ವಿದ್ವಜ್ಜನರ 
ಪೋಷಕನಾದವನು : ಕವೀಂದ್ರಜನಕಂ ಗುಣವಜ್ಜನಕಂ ಸಮಸ್ತಸಾಕ್ಷರಜನಕಂ 
ಜಗಜ್ಜನಕನೆಂಬುದು ಮೇದಿನಿ ಶಾಂತಿವರ್ಮನಂ (ಪುಷ್ಪವು ೧-೭೫). (ಸಂ. | 
ಸಾಕ್ಷರತಾಆಂದೋಲನ (ನಾ). ಜನಸಮುದಾಯವನ್ನು ಅಕ್ಟರಸ್ಥರನ್ನಾಗಿ (1 
ಮಾಡಲು ತೊಡಗಿರುವ ಕ್ರಾಂತಿ; ಜನತೆಗೆ ಓದುಬರಹಗಳನ್ನು ಕಲಿಸಲು | | 
| 
| 


ತೊಡಗಿರುವ ಆಂದೋಳನ : ಸಾಕ್ಷರತಾಆಂದೋಲನದ ಯೋಜನೆಗಳಿಗೆ 
ಸರ್ಕಾರವು ಅಪಾರಹಣ ವೆಚ್ಚಮಾಡುತ್ತಿದೆ (ರೂಢಿ). (ಸಂ) | 
ಸಾಕ್ಷರತೆ (ನಾ). ಓದುಬರಹಗಳನ್ನು ತಿಳಿದಿರುವಿಕೆ ; ಅಕ್ಷರಜ್ಞಾನವನ್ನು | 
ಹೊಂದಿರುವಿಕೆ : ಮುಂದುವರಿಯುತ್ತಿರುವ ದೇಶಗಳಲ್ಲಿ ತಮ್ಮ ದೇಶ ಸಾಕ್ಷರತೆಯ | 20. 
ಮಟ್ಟವನ್ನು ಹೆಚ್ಚಿಸಲು ಪ್ರಯತ್ನಮಾಡುತ್ತಿವೆ (ಕವಿಠೋ. 1 ೧೬೨). (ಸೆಂ. ಸಾಕ್ಷರತಾ। | , 
ಸಾಕ್ಷರಿಕ (ಗು). ೧. ವಿದ್ಮೆಯನ್ನುಳ್ಳ; ಪಾಂಡಿತ್ಯವನ್ನುಳ್ಳ : ಸಾಕ್ಷರಿಕಜನಸಮು | | 
ಧರಣ ನಾಮಾದಿಸಮಸ್ತಪ್ರಸಸ್ತಿಸಹಿತಂ ಶ್ರೀಮದ್ದಣ್ಣನಾಯಕಂ ಶ್ರೀರಿದರೆಯ್ಕಂಗಳುಂ | | 
(nn. xx. ೬೦-೭; 1088). (ನಾ). ೨. ವಿದ್ವಾಂಸ; ಜ್ಞಾನಿ: ಇವರ್‌ ' 
ನಮ್ಮನತ್ಕಾಗ್ರಹದಿಂ ಶಿಕ್ಷಿಸಿ ಸಾಕ್ಷರಿಕರಂ ಮಾಟ್ಟೊಡೆ (ಸುಕುಮು. ೨-೫೫ ವ); ಪೋಗಿ |25 
ಯಷಿಯರಂ ಸಾರ್ದು ಸಾಕ್ತರಿಕನಾಗಿ ಮಗುಟ್ಹು ಬಂದು (ಪಂರಾಮಾ. ೧೫-೪೭ ವ). (ಸಂ.] 
ಸಾಕ್ಷಾತ "ಸಾಕ್ಷಾತು' ನೋ. ತ. 
ಸಾಕ್ಷಾತು, ಸಾಕ್ಷಾತ (ಅ). ಪ್ರತ್ಯಕ್ಷ; ಸ್ವತಃ : ರುದ್ರನಕ್ಷಿಯ ಮಣಿಯ ಭದ್ರದಲಿ | | 
ಧರಿಸಿದಗೆ ಹೊದ್ದಿರ್ದ ಪಾಪ ಹೋಗಲವ ಸಾಕ್ಸಾತು ರುದ್ರನೇ ಅಕ್ಕು (ಸರ್ವಜ್ಞ. ೩೧೨). | 
ಸಾಕ್ಷಾತ: ತಂತುಹಾರುವನಲ್ಲ ಸಾಕ್ಷಾತಬೊಮ್ಮನಪ್ಪನು ಆಗಿ ಬುಧರೊಳು 
ದಿಮ್ಮಿತಪ್ಪಖಿಳಾಗಮಜ್ಞ್ಜನು (ಬಸಪು. ೫೫-೩೬). [ಆ ಸಂ. ಸಾಕ್ಷಾತ್‌] | 
ಸಾಕ್ನಾತ್ಮರಣವೆರು (ಕ್ರಿ). ಸಾಕ್ಷಾತ್ಕಾರವನ್ನು ಹೊಂದು; ಪ್ರತ್ಯಕ್ಷವಾಗು : 


i 


ಯತಿವೇಷದಿಂದೆನ್ನಾಸೆಯರ್ಜುನನೆ, ಪ್ರೇಮದ ತಪಸ್ಸೆ ಸಾಕ್ಟಾತ್ಕರಣವೆತ್ತಂತೆ, 
ಇಲ್ಲಿಗೈ ತಂದುದನ್‌ ಕೇಳ್ದೊಡೆ (ಚತ್ರಾಂಗ. ೨೪-೬೪೭). 
(ಸಾಕ್ಸಾತ್ಮರಣ್ಮ 4 ಪೆರು (< ಪೆಜು,)] 

ಸಾಕ್ಲಾತ್ಮರಿಸು (ಕ್ರಿ). ೧. ಪ್ರತ್ಯಕ್ನವಾಗುವಂತೆ ಮಾಡು; ಎದುರಿಗೆ 
ಗೋಚರವಾಗುವಂತೆ ಮಾಡು : ಜ್ಞಾನಾಗ್ನಿಯಲ್ಲಿ ಕರ್ಮಫಲವೆಂಬ ಹವಿಸ್ಸನ್ನು 
ಹಾಕಿ ಯಜ್ಞನಾರಾಯಣನನ್ನು ಸಾಕ್ಷಾತ್ಮರಿಸಿಕೊಳ್ಳಬೇಕು (ಭಾರದ. ೧೧೬); ಇವರು 
ಮಾತ್ರವೆ ದೈವವನ್ನು ಸಾಕ್ಷಾತ್ಮರಿಸಿಕೊಳ್ಳಬಲ್ಲವರು (ಶಾಂತಲಾ. ೩೭೧). ೨. ಮನಸ್ಸಿಗೆ 
ಸ್ಫುಟವಾಗಿ ಗೋಚರಿಸುವಂತೆ ಮಾಡು,- ಸ್ಪಷ್ಟಗೊಳಿಸು : (8. |4 
೩. ಪ್ರತ್ಮಕ್ಷವಾಗಿ ನೋಡು ; ಸ್ವತಃ ನೋಡು ; ಖುದ್ದಾಗಿ ಕಾಣು : «8. 

[ಸಾಕ್ಲಾತ್ಯರಣ್ಮ 4 - ಇಸ್ಕು] 

ಸಾಕ್ಷಾತ್ಕಾರ (ನಾ). ೧. ಕಣ್ಣಿಗೆ ಕಾಣಿಸುವುದು, - ಗೋಚರಿಸುವುದು; 
ಪ್ರತ್ಕಕ್ತವಾಗುವುದು : ನಾವಲೇ ಕೃತಕೃತ್ಮರಿಂದೀ ದೇವಸಾಕ್ಸಾತ್ಕಾರದರ್ಶನ 
ಭಾವವೋಯಿದು ನಮಗೆನುತ ಹೊಗಳಿದನು ಸಹದೇವ (ಕುವ್ಮಾಳ. ೩ ೩೯). 35 
೨. (ಅಧ್ಯಾತ್ಮಿಕವಾದ) ಜ್ಞಾನದ ಅನುಭವ, - ಅರಿವು : ಶ್ರೀಗುರುಕಟಾಳ್ಷ | | 


ಸಾಕ್ಷಿಕಟ್ಟೆ 


ದಿಂದಲ್ಲದೆ ತಾರಕಬ್ರಹ್ಮವು ಆರಾರಿಗೂ ಸಾಕ್ಷಾತ್ಕಾರವಾಗದಯ್ಮಾ (ಅಖಂಡೇ. 
೨೨೩-೬೫), ಅಧ್ಯಾತ್ಮಿಕಕಲ್ಪನೆಯು ಸಂಪೂರ್ಣವಾಗಿ ಅಧ್ಯಾತ್ಮದ ಸಾಕ್ಷಾತ್ಕಾರದೊಳಗೆ 
ಪರಿಣತವಾಗಬೇಕಾಗುವುದು - ಪ್ರಬಂಧ. ೧೩೭); ಸಾಕ್ಷಾತ್ಕಾರವು ಕರ್ಮಯೋಗಕ್ಕಿಂತ 
ಶ್ರೇಷ್ಠವೆನ್ನುವ ಟಿಳಕರ ಮಾತನ್ನಷ್ಟು ಗಮನಿಸೋಣ (ಧರ್ಮಸಾ. ೧೫೧). [ಸಂ.1 


ಸಾಕ್ಷಾತ್ತು (ನಾ). ಸ್ವಂತ; ಸ್ವಕೀಯ ; ರಾಮನಿಗೆ ಪ್ರಿಯಮಹಿಷಿಯಾದ ಅವಳನ್ನು 


ತೃಷ್ಟೃವು (ಬ್ರಹ್ಮನು) ತಾನೇ ಸಾಕ್ಷಾತ್ತಾಗಿ ಸೃಷ್ಠಿ ಮಾಡಿದ್ದನು (ವಚಧಾ. ೪೦೩). 
(ಸ0. ಸಾಕ್ಷಾತ್‌./ P ಸಂಸ್ಕೃತದಲ್ಲಿ ಇದು ಒಂದು ಅವ್ಯಯ] 


ಸಾಕ್ಟಾದ್ವಚನ (ನಾ). ಪ್ರತ್ಯಕ್ಷವಾದ ಮಾತು :""ಸಾಕ್ಟಾದ್ವಚೆನಂ ಬಗೆಯೆ ಸದೃಕ್ಷ 


ಪ್ರತ್ಮಕ್ಷವಾಚಕಂ ತಾನಕ್ಕುಂ'' (ವಸ್ತುಕೋ. ೧೩0-೧೦೬). (ಸಂ.] 


10| ಸಾಕ್ಷಿ (ನಾ). ೧. ನೋಡುವಿಕೆ ; ಕಾಣುವಿಕೆ. ೨. ಗಮನಿಸುವಿಕೆ; ಲಕ್ಷಿಸುವಿಕೆ. 


೩. ಪುರಾವೆಯನ್ನು ಒದಗಿಸುವಿಕೆ; ರುಜುವಾತು ಮಾಡುವಿಕೆ : ಹಿಂದೆ ತಾನು 
ನೋಡಿ ತಿಳಿದು ಅನುಭವ ಮಾಡಿಕೊಂಡ ಅಂಶವನ್ನು ಪುನಃ ಜ್ಞಾಪಿಸಿಕೊಂಡು 
ಹೇಳುವುದೇ ಸಾಕ್ಷಿ (ಜೀವಾತ್ಮ. ೭೬); ಸಾಹೇಬಜನರಿಗೆ ಸಾಕ್ಷಿ ಬೇಕಾಗುವುದಿಲ್ಲ (ಭಾರತಿ. ೧೧). 
೪. ಪುರಾವೆ; ರುಜುವಾತು . ವಸುಮತಿ ಸಾಕ್ಷಿ ಧೀರತೆಗೆ ವಾಕ್ಸತಿ ಸಾಕ್ಷಿ ನೃತಕ್ಕೆ 
ದಿಗ್ರಧೂಪ್ರಸರಮೆ ಸಾಕ್ಷಿ ಕೀರ್ತಿಗೆ ರಿಪುಬ್ರಜೆಮಂಡಳಮೆಯ್ದೆ ಸಾಕ್ಷಿ ಸಾಹಸಕೆ ನಿಜಾಸಿ 
ಸಾಕ್ಷಿ ಗಳ ವೀರಗುಣಕ್ಕೆನೆ . , . ಬಿತ್ತರಿಪರಾರ್ಗ್ಗಳ ಭಾಸ್ಕರದಣ್ಣನಾಥನಂ (ಸೌಇಇ. 
೫೫,೪೬ ೩೧; 1೦72); ನಿಮಿಷದಲಿ ಸ್ಥೂಲವನಮಾಲಿಪ್ರತುಮೆ ನೆಟ್‌ ಹೋಳಿದಿಬ್ಬಗಿಯಾಗಿ 
ನೆಲದಲಿ ಧೂಳಿಪಟವಾಯ್ತದಕಿದಅ ಶೂನ್ಮಾಲಯವೆ ಸಾಕ್ಷಿ (ಬಸಪು ೫೬-೭೧); ಬೇವು ತಾ 
ಪರಿಪಕ್ತವಾದರೆ ಹಾವುಮೆಕ್ಕೆಗೆ ಸಾಕ್ಷಿ ಗಡ («ಕುವ್ಮಾಆ. ೧೭-೧೫); ಹಾಗಲಕಾಯಿಗೆ 
ಬೇವಿನಕಾಯಿ ಸಾಕ್ಷಿ (ಗಾದ). ೫. ಯಾವುದಾದರೊಂದು ನಡೆದ ಘಟನೆಯನ್ನು 
ನೇರವಾಗಿ ನೋಡಿದವನು; ರುಜುವಾತುಮಾಡುವವನು; ಪುರಾವೆದಾರ : 
ನನ್ನಿಕಾಡನಾ ಎಜನಾಗನಾ ವೃವಹಾರದನ್ನರಂ ಸಾಲಮ್‌ ಇಲ್ಲಾಮ್‌ ಎಕ್ಕೆ ಸಾಕ್ಷಿ 
ಲೋಕಾದಿತ್ಯ ಎಳಅರಸರ್ಮ್ಮಗನ್ಹಿರ್‌ (ಎಕ. ೫. ಕೋಲಾರ. ೭-೪; 760); ಇವರಿಬ್ಬರಿಗೆ 
ಹುಟ್ಟಿದ ಮಗ ನಾನು ಕೂಡಲಸಂಗಮದೇವ ಸಾಕ್ಷಿಯಾಗಿ (ಬಸಮ ೩೪); ಪ್ರಾಣಲಿಂಗಕೆ 
ತದ್ದುರುಸ್ವಾಮಿ ಪ್ರಾಣವಾಗುರು ತಾನೆನಿಪ್ಪ ಧುರೀಣಜಂಗಮಲಿಂಗವೇ ಮತ್‌ಪ್ರಾಣಲಿಂಗ 
ಮಿದಕ್ಕೆ ಸಂಗಮದೇವನೇ ಸಾಕ್ಷಿ (ಬಸಪ ೩೫-೫೦). ೬. [ವೇದಾಂತ] ನಾನು ಎಂಬ 
ಭಾವ; ಅಹಂಭಾವ: ಪ್ರತ್ಮಕ್ಷವು (೧) ಕಣ್ಣು, (೨) ಮೂಗು, (೩)ನಾಲಿಗೆ, (೪) 
ಚರ್ಮ, (೫) ಕಿವಿ, (೬) ಮನಸ್ತು (೭) ನಾನು ಎಂಬ ಸಾಕ್ಷಿ ಏಳು ಬಗೆಯಾಗಿದ-ಈ 
ಸಿದ್ಧಾಂತದಲ್ಲಿ ಸಾಕ್ಷಿಪ್ರತ್ಯಕ್ಷವು ಸಪ್ರಮಾಣವಾಗಿ ನಿರೂಪಿತವಾಗಿದೆ (ಭಾರದ. ೨೭೪). 
೭. ಪರಮಾತ್ಮ; ಪರತತ್ವ , : ಪುರುಷನು ಚೈತನ್ಮರೂಪನು, ಇವನು ಜ್ಞಾನಕ್ಕೆ 
ವಿಷಯನಾಗುವುದಿಲ್ಲ. ಆದುದರಿಂದಲೇ ಇವನಿಗೆ "ಸಾಕ್ಷೀ' ಎಂದು ಹೆಸರು 
(ಭಾತತ್ತ್ವ. ೩೨೧). 

ಸಾಕ್ಷಿಮಾಡು * ಸಾಕ್ಷಿಗಾರನನ್ನಾಗಿ ಇಟ್ಟುಕೊಳ್ಳು ,-- ಗೊತ್ತುಮಾಡು : 
ಮತ್ತೂಂದು ದಿವಸಂ ಗಿಳಿಯಂ ಸಾಕ್ಷಿಮಾಡಿ ಇರ್ವರುಂ ಚದುರಂಗಮಾಡುತ್ತಿರೆ 
(ವಡ್ಡಾರಾ. ೧೦೮-೨೫). ಸಾಕ್ಷಿಹೇಳು = ಕಂಡದ್ದನ್ನು ರುಜುವಾತು ಮಾಡು, - 
ಪ್ರಮಾಣೀಕರಿಸು : ಈಗ ನೀನು ಖಾನರಿಗೆ ಅನುಕೂಲವಾಗಿ ಸಾಕ್ಷಿ ಹೇಳಿದರೆ, ಇಗೋ, 
ಕಾರಾಗೃಹವಾಸವು ತಪ್ಪುವುದು (ರಾಜ. ೧೨೭); ನ್ಯಾಯಾಲಯಗಳಲ್ಲಿ ಸಾಕ್ಷಿ ಹೇಳುವ 
ಪದ್ಮತಿಯೊಂದಿದೆ (ಜೀವಾತ್ಮ. ೩೬). (ಸಂ. ಸಾಕ್ಲಿನ್‌] 


ಸಾಕ್ಷಿಕ (ನಾ). ಸಾಕ್ಷಿಯಾಗಿರುವವನು; ಪ್ರಮಾಣವಾಗಿರುವವನು : ತತ್ಸಾಕ್ಸಿಕ 


ಸಾಕ್ನಾದ್ರೃಹ್ಮಮುಂ ಸರ್ವಮುಮೆಲೆ ಪೆಜರಾರ್‌ ನೀನೆ ವಿಶ್ವಾಧಿನಾಢಾ 
(ಶಬಶಂ. ೫-೩೫); ಎಲೆಮುನಿಪಯಾ ಕಾರ್ಯ ನಿನ್ನನುಳಿದಾದುದೇ ಮತ್ತೆ ಪೇಳ್ಳ 
ಸಾಕ್ಷಿಕನಂದದೀ (ನವಮೋ. ೧೩-೧೯). ([ಸಂ.1 


ಸಾಕ್ಷಿಕಟ್ಟೈ (ನಾ). ನ್ಯಾಯಾಲಯಗಳಲ್ಲಿ ಸಾಕ್ಷಿಗಾರನು ಪುರಾವೆಗಳ 


ನ್ನೊದಗಿಸಲು ನಿಲ್ಲುವ ಕಟಕಟೆ, - ಚೌಕಟ್ಟು : ಮನೆಯ ಹಣ್ಣನ್ನು 
ನ್ಯಾಯ: ಸ್ತಾನದ ಸಾಕ್ಲಿಕಟ್ಟೆಯಲ್ಲಿ ನಿಲ್ಲಿಸಿ ಅಡ್ಡಪ್ರಶ್ನೆಗಳನ್ನು ಹಾಕಿದಂತಾಗುತ್ತದೆ 
(ನಿಬಂಧ. ॥, ೩೬೬), (ಸಾಕ್ಷಿ ಕಟ್ಟೆ] 


ಸಾಕ್ಷಿಕಲ್ಲು 


ಸಾಕ್ಷಿಕಲ್ಲು (ನಾ). ಪುರಾವೆಗಳನ್ನೊದಗಿಸಲು ಸಾಕ್ಷಿಗಾರನು ನಿಲ್ಲುವ ಕಲ್ಲು: 
ಅಗ್ನಿಯ ಬೇಡಿ ದಂತಿಗಮನೆ ಆಗಸ್ವಂತಾದಿ ಸಾಕ್ಷಿಕಲ್ಲಿನ ಮ್ಯಾಲೆ ನಿಂತು . . .ಭರದಿಂದ 
ತಾ ನೆಗದು ಆ ವುರಿಯೊಳು ಬೀಳೆ (ಯನಳ. ೧೫೦). (ಸಾಕ್ಷಿ 1 ಕಲ್ಲು (ಆ ಕಲ್ಕ್‌)] 

ಸಾಕ್ಲಿಗಾರ (ನಾ). (ಯಾವುದಾದರೂ ಮೊಕದ್ದಮೆಯ ಸಂದರ್ಭದಲ್ಲಿ ಅದಕ್ಕೆ 
ಸಂಬಂಧಿಸಿ, ಕಂಡ ವಿಚಾರವನ್ನು ನ್ಯಾಯಾಲಯದಲ್ಲಿ ಹೇಳಿ) ರುಜುವಾತು 
ಪಡಿಸುವವನು : ಸಾಕ್ಷಿಗಾರನು ಭೂತಕಾಲದಲ್ಲಿದ್ದು ಈಗಿಲ್ಲದಿದ್ದರೆ ಸಾಕ್ಷ್ಯ 
ನಡೆಯಲಾರದು (ಜೀವಾತ್ಮ. ೭೬). [ಸಾಕ್ತಿ% -ಗಾರ (ಆ -ಕಾಲಅ)) 

ಸಾಕ್ಷಿಗೊಳಿಸು (ಕ್ರಿ). ರುಜುವಾತುಗೊಳಿಸು; ಪ್ರಮಾಣೀಕರಿಸು : ಗುರುಹಿರಿಯ 
ಕುಂಭಕುಂಭಮ ಸಾಕ್ಷಿಗೊಳಿಸಿಯಾರ್ವದನು ಸ್ಥಿರದಂಪತಿಗಳೆನಿಸಿ (ನವಮೋ. ೩೪-೨೧). 
ಕ [ಸಾಕ್ಷಿಗೊಳು + - ಇಸ್ಕು) 

ಸಾಕ್ಷಿಗೊಳು (ಕ್ರಿ). ರುಜುವಾತಾಗಿ ಹೊಂದು ; ಪ್ರಮಾಣವಾಗಿ ಪಡೆ : ಮುರನ 
ತಲೆ ಹಾಜ್‌ದುದು ನಭದೊಳು ನೋಡುವಮರರ ಸಾಕ್ಷಿಗೊಳುವಂತೆ (ಸಾಕ್ವಭಾ. ೨೩-೩). 

(ಸಾಕ್ಷಿ 3- ಕೊಳು (ಆ ಕೊಳ್ಕ್‌)] 

ಸಾಕ್ಷಿದಾರ (ನಾ). ವ ಸಾಕ್ಷಿಗಾರ : ನಾನು ಸರಕಾರಿ ಸಾಕ್ಷಿದಾರನಾಗಲು ಸಿದ್ಧನಿದ್ದೇನೆ 
(ಕೊತಕಾ. ೨೩). [ಸಾಕ್ಷಿ * -ದಾರ)) 

ಸಾಕ್ಷಿಪ್ರಜ್ಞೆ (ನಾ). [ಕಾವ್ಮಮಾ] ಎಲ್ಲವನ್ನೂ ಸಾಕ್ಷಿಯಾಗಿ ನೋಡುವ 
ನಿಲುವು. (ಸಂ. ಸಾಕ್ಷಿಪ್ರಜ್ಞಾ) 

ಸಾಕ್ಷೀಭೂತ (ನಾ).೧. ಸಾಕ್ಸ್ಯ, ಪ್ರಮಾಣಗಳಿಂದ ನೆಲೆಗೊಳಿಸಲ್ಪಟ್ಟವನು : 
ಖ್ಯಾತದೃಷ್ಟಾದೃಷ್ಟಸಾಕ್ಷೀಭೂತಲೋಕಪ್ರತ್ಮಯಾದಿಪುನೀತ ಜಂಗಮಮೂರ್ತಿ ಶಾಪಾನು 


ಗ್ರಹಸಮರ್ಥ (ಒಸಪು. ೩೨-೩). ೨. ಸಾಕ್ಷಿಗಾರನಾಗಿರುವಿಕೆ; ಸಾಕ್ಷಿಸ್ಟರೂಪ |20 


ವಾಗಿರುವಿಕೆ : (8... ಸಂ] 

ಸಾಕ್ಷ್ಯ (ನಾ). ೧. ಸಾಕ್ಷಿ; ರುಜುವಾತು; ಪುರಾವೆ : ಆ ಸಂವಾದದಲ್ಲಿ 
ನಮ್ಮ ಪ್ರಭುಗಳ ಪಕ್ಷವಾಗಿ ಈತನು ಸಾಕ್ಷ್ಯವನ್ನು ಕೊಡಬೇಕಾಗಿದೆ (ರಾಎಿಜ. ೧೫); 
ಸಾಕ್ಷಿಗಾರನು ಭೂತಕಾಲದಲ್ಲಿದ್ದು ಈಗಿಲ್ಲದಿದ್ದರೆ ಸಾಕ್ಷ, ನಡೆಯಲಾರದು 
(ಜೀವಾತ್ಮ. ೭೬). ೨. ಪುರಾವೆ ನೀಡಿದುದು; ಸಾಕ್ಷಿ ನೀಡಿದುದು : ಆ ಕೆಲಸ 
» . « ನ್ಯಾಯಾಲಯಕ್ಕೆ ಬರಲಾರದವರ ಸಾಕ್ಷ್ಯವನ್ನು ದಾಖಲೆಮಾಡಿಕೊಂಡು 
ಬರುವುದಾಗಿರಬಹುದು (ಕವಿಕೋ. 1, ೭೦೯). [ಸಂ.] 

ಸಾಖಾಚರ (ನಾ). ಕೋತಿ; ಕಪಿ. 

ಸಾಖಾಚರೇಂದ್ರಧ್ವಜ ವ ೧. (ಹಾನುಗಲ್ಲಿನ ಕದಂಬಕುಲದವರ 

ಲಾಂಛನವಾಗಿದ್ದ ) ಕಪಿಧ್ವಜ. ೨. ಕಪಿಧ್ವಜವನ್ನುಳ್ಳವನು; ಒಂದು ಬಿರುದು: 
ಬನವಾಸಿಪುರವರೇಶ್ವರಂ ಸಾಖಾಚರೇಂದ್ರಧ್ವಜಂ . . . ಶ್ರೀಮನ್ಮ್ನಹಾಮಣ್ಣಳೇಶ್ವರಂ 
ಕೀರ್ತೀವರ್ಮದೇವರ್‌ (ಸೌಇಇ ೫ ೪೧-೭; 1069). [< ಸಂ. ಶಾಖಾಚರ। 

ಸಾಖ್ಯ (ನಾ). ಒಂದು ಅಳತೆ; ನಾಲ್ಕುಬಳ್ಳೆಗಳ ಪರಿಮಾಣ; ಕೊಳಗ : 
""ಸಾ(ಪಾಠಾಂ. ಶಾಖ್ಯಂ ಶಿವಂ ಕೊಳಗಮಕ್ಕುಂ'” (ಮಂಗರಾ. ೬೧-೧೯). 1%) 

ಸಾಗಡ "ಸಾಂಗಡ' ನೋ. 

ಸಾಗಡೆ, "ಸಾಂಗಡ' ನೋ. 

ಸಾಗಡೆ, ಸಾಗಾಡೆ (ನಾ). ಒಂದು ಬಗೆಯ ಮರ : ಸುಜ್ಜಿಲರಳಿ ಸಾಗಡೆ... 
ಗರಿಕೆ ಸಸಿ ನೇಸಜವೆಳಗಿಗೆ ವೆಜ್ಜಗೊಡದೆ ಬೆಳೆದಿರಾಲ ಬಿಂಜಂ ಭೀಕರತರಮಾಯ್ತು 
(ಜಯಕಾ. ೧೫-೨೪); ಮರಗಳು . . . ಹೊನ್ನೆ, ಸಾಗಡೆ, ಚೆಂದಲ, ಕಡೆಗೆ (ನಮ್ಮನು. ೨೩೬). 
ಸಾಗಾಡೆ : ಸಾಗಾಡೆ (ಕಸಂಬ).- ದೊಡ್ಡಮರ, ಶೋಭೆಯುಳ್ಳದ್ದು, ಬಹುಸಾಧಾರಣ 
(ಕಭಾಗೆ. ೪೮). 11) 

ಸಾಗಣೆ, ಸಾಗವಣೆ (ನಾ). ಕಳುಹಿಸುವಿಕೆ; ರವಾನಿಸುವಿಕೆ : ಕೀಟಗಳಲ್ಲಿ 
ರಕ್ತಪರಿಚಲನೆ . ..ಶ್ವಾಸೋಚ್ಛ್ಛಾಸಅನಿಲಗಳ ಸಾಗಣೆ (ಕಟಬೆ. ೩೧); ಜನರ ಪ್ರಯಾಣ, 
ಸಾಮಾನುಸಾಗಣೆ ಎಲ್ಲಕ್ಕೂ ಎತ್ತಿನ ಬಂಡಿಯೇ ಆಧಾರವಾಗಿತ್ತು (ನಾಪದ. ೧೩೨). 
ಸಾಗವಣೆ : ಉಬ್ಬನ ಸಾಗವಣೆಗಾಗಿ ಅಸಂಖ್ಯಾತಮಾರ್ಗಗಳು ಇದ್ದಿರಬೇಕೆಂದು 
ಇಂದು ಸಹಜವಾಗಿ ಊಹಿಸಬಹುದಾಗಿದೆ (ಸುತ್ತುಮು. ೧೯). (ಸಾಗು *- - ಅಣೆ] 


೮೪೫೩ 


ಸಾಗರವರ್ಮಿ 


ಸಾಗಮನ (ನಾ). ಗಂಡ ಸತ್ತಾಗ ಹೆಂಡತಿಯು ಜೊತೆಯಲ್ಲಿ ಅಗ್ನಿಪ್ರವೇಶ 
ಮಾಡುವುದು; ಸಹಗಮನ : ಪಶ್ಚಿಮಾಂಬುಧಿಯೊಳು ಜೀವವ ತೊಜ*ದ 
ಚಂದ್ರಮನು ಪೋಗಲಾಣ್ಮನ ಕೂಡೆ ನಕ್ಷತ್ರ ನಿಶಿವೆಣ್ಣು ಸಾಗಮನವನೆ ಮಾಡಿದುವು 
(ಮೋಹತ. ೧೪-೧೦೭). [ಆ ಸಂ. ಸಹಗಮನ] 
5| ಸಾಗರ (ನಾ). ೧. ಕಡಲು; ಸಮುದ್ರ : ಸಾಗರದೊಳಗಿರ್ದಂಕದ ಮಾಗಧನಂ 
ಕಟ್ಟಿದಲ್ಲದಿರನರಸನೆನುತ್ತೋಗಡಿಸದೆ ನಡೆದುದು ಬಲಸಾಗರಮಾ ಸಾಗರಂಬರಂ 
ತರತರದಿಂ (ಅದಿಪ ೧೨-೬೪). ೨. ಸಮುದ್ರದೇವತೆ : ಲಕುಮಿಯೆ ಮಗಳೆನಲಳಿಯನು 
ಹರಿಯು. .. ಏನು ಕುಟಂಬವೊ ಸಾಗರಗೆ (ಧ್ವನ್ಮಾಲೋ ೨೧೧). ೩. ಕೆರೆ; ಜಲಾಶಯ: 
ಆ ದಣಾಯಕಪುರದಿಂ ಮೂಡಲು ಅಕ್ಕತಂಗೆಯ ಕಟ್ಟೆಯ ಒಳಗೆರೆಯೊಳಗಣ ಹಳ್ಳದ 
ಸಾಗರ ಮೇರೆಯಾಗಿ (ಎಕ. ೫1 , ಶಿವಮೊ. ೭೧-೩೮1431). ೪. ಕೆಲವು ಊರುಗಳ 
ಹೆಸರುಗಳ ಕೊನೆಯಲ್ಲಿ ಸೇರುವ ಶಬ್ದ ; ಉದಾಹರಣೆಗೆ "ಕೃಷ್ಣರಾಜಸಾಗರ', 
"ಬುಕ್ಕಸಾಗರ' ಇತ್ಕಾದಿ : ಭರಮಸಾಗರದ ಕೆರೆ, ಅಬ್ಬನಾಯಕನ ಹಳ್ಳಿಕೆರೆ... 
ಇವೇ ಮೊದಲಾದ ಹಲವು ದೊಡ್ಡಕೆಲಸಗಳನ್ನು ಮಾಡಿಸಿದರು (ಚತ್ರಪಾ. ೪೭). 
೫. ಶಿವಮೊಗ್ಗ ಜಿಲ್ಲೆಯ ಒಂದು ತಾಲ್ಲೂಕಿನ ಹೆಸರು. ೬. [ಗಣಿತ] ನಾಲ್ಕು 
ಎಂಬ ಸಂಖ್ಯೆಯ ಸಂಕೇತ. ೭. ಏಳು ಎಂಬ ಸಂಖ್ಯೆಯ ಸಂಕೇತ : ಸ್ಪರ ಸಾಗರ 
ಪರ್ವತಾದ್ರಿಯೇಟಜ ನಾಮಂ (ಷೃವಹಾ. ೯-೭). ಆ. ಸಂಖೆಯ ಸ್ಥಾನಗಳಲ್ಲಿ 
ಮೂವತ್ತೇಳನೆಯ ಸ್ಥಾನ ಮತ್ತು ಮೂವತ್ತೇಳು ಅಂಕೆಗಳಿಂದ ಕೂಡಿದ 
ಒಂದು ದೊಡ್ಡಸಂಖ್ಯ್ಕೆ : ಎಕ್ಕಂ ದಾಹಂ ಶತಂ ಸಾವಿರ . .. ಸಾಗರ ಮಹಾಸಾಗರ 
ಪರಿಮಿತ ಮಹಾಪರಿಮಿತ ಈ ೪೦ ಸ್ಥಾನದ ಉಗ್ಗಡಣೆ (ವ್ಮವಹಾ. ೮-೧೯); ಪ್ರಥಮಸ್ಥಾನ 
ದ್ವಿತೀಯಸ್ಥಾನ . . . ಪಂಚಮಸ್ಥಾನವೆಂದಿಂತು ಮೂವತ್ತಾಜುಸ್ಥಾನಪರ್ಯಂತರಂ 
ಕ್ರಮದಿಂದವಕ್ಕೆ ಎಕ್ಕಂ ದಹಂ ಶತಂ . . . ಮಹಾನಿಧಿ ಸಾಗರ ಮಹಾಸಾಗರ ... 
ಕ್ರತುವೆಂಬಿವೆ ಉಗ್ಭಡಣೆಗಳು (ಎವಣ. ೭). ೯. [ಜೈನ] ಅಸಂಖ್ಯಾತಕೋಟಿವರ್ಷಗಳ 
ಒಂದು ದೀರ್ಫ್ಥಕಾಲಮಾನ; ಹತ್ತುಕೋಟಾಕೋಟಿಪಲ್ಕೋಪಮ 
ಪರಿಮಿತಕಾಲ : ಹಿಮರುಚಿ ಕುಂದೆ ಕುಂದೆ ನೆಚದೊಪ್ಪುವ ಚಂದ್ರಿಕೆ ಕುಂದುವಂತೆ 
ಬಂಹಿಮವದಪಾರಸಾಗರಮಿತಾಯುವ ಲೆಕ್ಕದ ಕುಂದೆ ಕುಂದೆ (ಶಾಂತಿಪು. ೭-೭೮); 
ತನ್ನ ಸಮುಕಟ್ಟಿದಾಯುಷ್ಕದ ಸಾಗರವಿರ್ಪತ್ತ್ರೆರಡಜ ಬಾಗದನಿತೆ 
ಮಾಸಮಾಗೆ ಸುಯ್ವಂ ನೆನೆವೊಂ  ಭೋಗೇಚ್ಛೆ ಪುಟ್ಟಿದೊಡೆ ತತ್ಸಾಗರಸಮ್ಮಿತ 
ಸಹಸ್ರಮಾಸಕ್ಕುಣಿಸಂ (ಚಂದ್ರಪು. ೯-೪೮). [ಸಂ.) 
ಸಾಗರದಾನ (ನಾ). ಒಂದು ಬಗೆಯ ಡೇರೆ ,-- ಗುಡಾರ (?) : ಮುತ್ತಿನ ಗುಡಿ 
ಹೊಯ್ದವು ಸಾಗರದಾನವೆತ್ತಿತು ಜೀನಗೆಲಸದ ಮೊತ್ತದ ಗುಡಿಗಳು ನೆಗೆದವವಳಿಗೆ 
ವಿಯತ್ತಳವನು ಚುಂಬಿಸುತ (ಕುರಾಸಾಂ. ೪೨-೫೪); ನೆಗಳ್ದುವಲ್ಲಲ್ಲಿ ಮಯನಿರ್ಮಿತ 
ದೊಳಾಗ ಬಗೆಬಗೆಯ ಗುಡಿ ಗುಮುತಿ ಗೂಡಾರ ಸಾಗರದಾನಂ (ಚಿಬಪು. ೪೭-೩೩). (7 
ಸಾಗರನಾಥ (ನಾ). ಸಮುದ್ರದ ಅಧಿಪತಿ ; ವರುಣ : ಗೋಸಂಬಂಧವ 
ತೋಟಿಯಳಾ ಸಾಗರನಾಥನಿತ್ತ ಶಾಪದಿನವರ್ಗಾದಾ ಸುತರುಂ ಗೋಪಾಲವ್ಕಾಸಂಗರ್‌ 
ಕೆಲವುಕಾಲಮಿರ್ಕುಂ ವ್ರಜದೊಳ್‌ (ಜಗಎ. ೧-೭೬). [ಸಂ.) 
ಸಾಗರಬೀಳು (ಕ್ರಿ). ೧. (ಉಕ) ಆತುರದಲ್ಲಿ ಮೈಚಾಚಿ ಮುಂದೆ ಬೀಳು; 
ಇದ್ದಕ್ಕಿದ್ದ ಹಾಗೆ ಮುಗಿಬೀಳು : ಗಿಯಾಸಳು ಸಾಗರಬದ್ದು ತನ್ನ ಕಂದಮ್ಮನನ್ನು 
ಎತ್ತಿಕೊಂಡು ಎದೆಹಾಲನುಣಿಸಿದಳು (ನೂರಜ. ೭); ಎಲ್ಲವ್ವ ಸಾಗರಬಿದ್ದು ತನ್ನ 
ಮೊಮ್ಮಗನನ್ನು ಕೈಗೆತ್ತಿಕೊಂಡಳು (ಬನು. ೫೦). ೨. ಅಂಗಲಾಚು; ದುಂಬಾಲು 
ಬೀಳು : ಅವರು ತಮ್ಮಲ್ಲಿಗೆ ಒಮ್ಮೆಯಾದರೂ ಬಂದು ಹೋಗಬೇಕೆಂದು ನನಗೆ 
ಸಾಗರ ಬಿದ್ದಿದ್ದರು (ರೂಢಿ). 1? * ಬೀಳು (ಆ ಬೀಯ್ಕ್‌)) 
ಸಾಗರಮರಿಯಾದೆ (ನಾ). ೧. ಸಮುದ್ರದ ಅಂಚು ,-- ತೀರ. ೨. ಕೆರೆಯ 
ದಡ; ಜಲಾಶಯದ ತೀರ : ಆ ಹಳ್ಳವ ದಾಟಿ ವಾಯಾಬ್ಕಕ್ಕೆ ನಡದು ರಾಘವಪುರದ 
ಲಕ್ಷ್ಮಣಸಮುದ್ರದ ನೀರೊತ್ತು ಸಾಗರಮರಿಯಾದೆ (ಎಕ. ೫), ಗುಂಡ್ಲುಪೇ ೪೦-೫೩; 
1320). [ಸಾಗರ 4 ಮರಿಯಾದೆ) 
ಸಾಗರವರ್ಮಿ (ಕ್ರಿ). ಸಮುದ್ರವು ಹರಿ,-- ಪ್ರವಹಿಸು 


10 


30 


35 


45 
: ಸಾಸಿವೆಯ ಮೇಲೆ 


ಸಾಗರವರಿ 


ಸಾಗರವರಿದಂತಾಯಿತ್ತಯ್ಕಾ . . . ಕೂಡಲಸಂಗನ ಶರಣರು ಬಂದರೆ ಉಬ್ಬಿ ಕೊಬ್ಬಿ 
ಹರುಷದಲೋಲಾಡುವೆ (ಬಸವ. ೩೭೭). (ಸಾಗರ 4 ಪರ್ಮಿ) 

ಸಾಗರವರ್ಮಿ (ಕ್ರಿ). ನ ಸಾಗರಬೀಳು ೧ : ಕಮಲಾಬಾಯರ ಕೈಗೆ ಪುಟಿಗೆ ಕೊಟ್ಟು 
ಉಷೆಯು ಸುಶೀಲೆಯೆಡೆಗೆ ಸಾಗರವರಿದಳು (ಸಮಜ. ೬೨೪). |? + ಪರಿ 

ಸಾಗರವಾಣಿ (ನಾ). (?): ಚಕ್ರವರ್ತಿಯಲ್ಲಿ ಪಡೆದ ಸಾಗರವಾಣಿ ಮತ್ತ) ರಿಗೆಯುಂ 
(ಇಎ ೧೯೪೭, ಕರೀಂನಗರ, ೧೬೨-೫೫; 955). (7) 

ಸಾಗರಶಾಯಿ (ನಾ). (ಕ್ಷೀರ) ಸಮುದ್ರದಲ್ಲಿ ಮಲಗಿರುವವನು ; ವಿಷ್ಣು : 
ಸಾಗರಶಾಯಿಯೊಳ್ಬೀಗುತ್ತಿಹುದೆ ನಿರ್ವಿಷಯವೆಸರ ಸಮಾಧಿ (ಗಗತಾ. ೧೬-೨೨). 

(ಸಂ. ಸಾಗರಶಾಯಿನ್‌] 

ಸಾಗರಾಂತ (ಗು). ೧. ಸಾಗರದಿಂದ ಸುತ್ತುವರಿಯಲ್ಪಟ್ಟ ; ಸಮುದ್ರವನ್ನೆ 
ಎಲ್ಲೆಯಾಗಿ ಉಳ್ಳ : ಸುವಿಧನರಾಧಿಪನಚ್ಚುತೇಂದ್ರಂ ಸಾಗರಾಂತಂ ನೆಲನನಿತುಮಂ 
ಚಕ್ರದಿಂ ಬೆಸಕ್ಕೆಸಿದ ವಜ್ರನಾಭಿಯಾಗಿ ಸರ್ವಾರ್ಥಸಿದ್ಧಿಯೊಳೆ ಪುಟ್ಟಿ ಬಂದಿಲ್ಲಿ 
ತಾನಾದಿದೇವನಾದಂ (ಅಪ ೧೬-೫೮). (ನಾ). ೨. [ಜೈನ] ಅಸಂಖ್ಯಾತ 
ಕೋಟಿವರ್ಷಗಳ ಒಂದು ಕಾಲಮಾನದ ಕೊನೆ, -- ಅಂತ್ಮ : ಸವಿ ನೋಬ್ಬಂ 
ಸಾಗರಾಂತಕ್ಕಸುರರ ನೆರೆಗೊಳ್ಳೆಂ ತ್ರಿಪಲ್ಮಕ್ಕೆ . . .ಇದೇಂ ನಿರ್ದಯನೋ ಸಾರ್ಧೈಕಪಲ್ಮ 
ಕ್ಕುಲಟ್‌ದಜುವರುಮಂ ನಂದೆವೊಯ್ದಂ ಕೃತಾಂತಂ (ಮಲ್ಲಿಪು. ೧೩-೧೦೩). ಸಂ.) 

ಸಾಗರೋತ್ತರ (ಗು). ಸಮುದ್ರದಾಚೆಯ; ಕಡಲಿನಿಂದಾಚೆಗೆ ಸೇರಿದ : 
ಸಾಗರೋತ್ತರದೇಶಗಳು ಈ ಹೊಸದಾಗಿರುವ ಹಾಗು ವಿಸ್ತಾರವಾಗಿ ವ್ಯಾಪಿಸುತ್ತಲಿರುವ 
ಭಾಷೆಯ ಆಧ್ಯಾತ್ಮಿಕಅಂತ:ಸಾಮರ್ಥವ,ವನ್ನು ವೃದ್ಧಿಂಗತಗೊಳಿಸಲು ಬೃಹದಾಕಾರದ 
ಹೊಸಮೂಲಾಂಶಗಳನ್ನು ತರಲಿರುವುವು (ಪ್ರಬಂಧ. ೧೩೬). [ಸಂ] 

ಸಾಗರೋಪಮ (ಗು). ೧. ಸಮುದ್ರಕ್ಕೆ ಸದೃಶವಾದ. (ನಾ). ೨. - ಸಾಗರ ೯: 
ಇಂತಾಯಿರ್ವರುಂ ಇರ್ಪ್ವತ್ತೆರಡುಸಾಗರೋಪಮಾಯುಷ್ಯಮನೊಡೆಯೊರಾಗಿ ದೇವರಾಗಿ 
ಪುಟ್ಟಿದರ್‌ (ವಡ್ಡಾರಾ. ೨೪-೨೩); ಅದೊಂದು ಪತ್ತುಕೋಟಿಕೋಟಿಸಾಗರೋಪಮ 
ಸಂಖ್ಕೆಯಂ ತಾಳ್ವಿ . . . ಒಂದೊಂದು ಷಡೈೇದಭಿನ್ನಮಾದುದು (ಆದಿಪು. ೬-೪೮ ಮ). 
೩. (ಆಲಂ) ಅಪಾರವಾದುದು : ಅಂದಿನ ಸಭೆಗೆ ಸೇರಿದ್ದ ಜನಸಮೂಹ 
ಸಾಗರೋಪಮವಾಗಿತ್ತು (ರೂ). [ಂ.] 

ಸಾಗವಣೆ "ಸಾಗಣೆ' ನೋ. 

ಸಾಗವಾನಿ, ಸಾಗುವಾನ್ನಿ (ನಾ). (ಚೌಬೀನೆ ಕೆಲಸಗಳಿಗಾಗಿ ಉಪಯೋಗಿ 
ಸುವ) ಬೆಲೆಬಾಳುವ ಒಂದು ಬಗೆಯ ಗಟ್ಟಿಯಾದ ಮರ; ತೇಗ : 
ಹೆಬ್ಬಲಸಿನ, ಬೋವಿನ, ಸಾಗವಾನಿಯ ಮತ್ತು ಅನೇಕ ತರಹದ ಮರಗಳು ದೈತ್ಕಾಕಾರವಾಗಿ 
ಬೆಳದು ನಿಂತು ಭೂಮಿ-ಆಕಾಶಗಳನ್ನು ಮುಟ್ಟಿದ್ದವು (ಗಂಗಾವ. ೩೬); ಸಾಗವಾನಿಯ 
ಮರದ ಹಲಗೆಯೆಂಬುದೂ ನನಗೆ ಗೊತ್ತಾಯಿತು (ಕಂಬಹು. ೩೭). ಸಾಗುವಾನಿ, : 
“ತೇಗ, ತ್ಕಾಗ, ತೇಗು, ಸಾಗುವಾನಿ, ತೇಗದ ಮರ'' (ಸಸ್ಮಂ. ೧೬); ಮರಗಳಲ್ಲೆಲ್ಲಾ 
ಸಾಗುವಾನಿಗೆ (75೫೦ ತುಂಬಾ ಬೆಲೆಯಿದೆ (ಬಾಲಪ್ರ. ॥, ೬೫೯). "ಸಾಕ' ಹೋ. 

[ಇ- ಮರಾ. ಸಾಗವಾನ್‌, ಸಾಗವಾನೀ। 

ಸಾಗಾಡೆ "ಸಾಗಡೈೆ' ನೋ. 

ಸಾಗಾಣಿಕೆ (ನಾ). ೧. ರವಾನಿಸುವಿಕೆ; ಸಾಗಿಸುವಿಕೆ : ಅನೇಕಜನ ಹೆಣ್ಣುಮಕ್ಕಳ 
ಸಾಗಾಣಿಕೆಯೇ ಅವಳ ಮುಖ್ಯಕಸಬು (ಕೊನೆಭೇ ೨೪೫); ಬಡಇಂಡಿಯಾದಲ್ಲಿ ಅಧಿಕಾರಿ 
ಗಳ ದುಂದಿನಿಂದ ಸಾಗಾಣಿಕೆಯ ಗತಿ ತೀವ್ರವಾಯಿತು (ದಾದಾನ. ೫೨). ೨. ನಿರ್ವಹಿಸು 
ವಿಕೆ; ನಿರ್ವಹಣೆ : ಮನೆಮಾಲಿಕರ ಅಟ್ಟಹಾಸದ ಭವ್ಮಜೀವನದ ಮುಂದೆ ನಮ್ಮ 
ಸಂಸಾರ ಸಾಗಾಣಿ* - ಸಂಸಾರ ಎಂಬುದಕ್ಕೆ ಕೇವಲ ಒಂದು ಅಪವಾದವಾಗಿದ್ದಿತು 
(ನಾಡಿಗೇ. ೧೯೧). [ಆ ಸಾಗಣೆ + -ಣಕೆ] 

ಸಾಗಾರ (ನಾ). [ಜೈನ] ೧. ಶ್ರಾವಕನ ಧರ್ಮ; ಗೃಹಸ್ಮಧರ್ಮ : 
ಸಾಗಾರಮಣಗಾರಮೆಂದು ಧರ್ಮಮೆರಡು ತೆಅನಕ್ಕುಂ ಅಲ್ಲಿ ಸಾಗಾರೆಮೆಂಬುದು 


5 


೮೪೫೪ 


ಸಾಗು 


2 


ಸಾಗಾರರು ಅಥವಾ ಗೃಹಸ್ಥರು ಆಚರಿಸಬೇಕಾದ ಸಮ್ಮಗ್ನರ್ಶನ ಮತ್ತು... ಮಹಾ 
ಪುರುಷರ ಕಥೆಗಳು ಒಂದೊಂದು ಅಧ್ಯಾಯದಲ್ಲಿ ಹೇಳಲಾಗಿವೆ (ತವಾ. ೮೫). [ಸಂ.) 

ಸಾಗಾರಧರ್ಮ (ನಾ). ಎ ಸಾಗಾರ ೧ : ಸಾಗಾರಧರ್ಮಮಣುಬ್ರತ ಗುಣಬ್ರತ 
ಶಿಕ್ಷಾಬ್ರತ ವಿಕಲ್ಪದಿಂ ಮೂಜು ಪ್ರಕಾರ೦ (ವರ್ಥಮಾ. ೭-೩ ವ); ಸಾಗಾರಧರ್ಮ 
ನಿರೂಪಣಾರ್ಥಂ ಏಕವಿಂಶತಿಸೂತ್ರಚಯಂ ಸಂದುದು (ತತ್ತೃಪ್ರ ೨೮೮). ಸಂ. 

ಸಾಗಾರವ್ರತ (ನಾ).ಎ ಸಾಗಾರ ೧: ದಾನಕ್ಕುತ್ತಮಪಾತ್ರಸಂತತಿ 
ಮಹಾಪೂಜಾವಿಧಾನಕ್ಕೆ ಚೈತ್ಕಾನೀಕಂ ನಿಜಶೀಲವರ್ತನೆಗೆ ಸಾಗಾರವ್ರತವ್ರಾತಂ . . . 
ತಾನೆಯ್ದಿತ್ತಣಮಿಲ್ಲದೇಂ ನಿರತರೋ ಭೂಕಾಂತನುಂ ಕಾಂತೆಯುಂ (ಚಂದ್ರಪು. ೩-೮೨). 

[ಸಂ.) 


10 ಸಾಗಿಸ್ಮು (ಕ್ರಿ). ೧. ಹೋಗುವಂತೆ ಮಾಡು; ಕಳುಹಿಸು : ನವಮಂತ್ರಿದೇವ 


ದರ್ಶನವ್ರತ ಸಾಮಾಯಿಕ ಪ್ರೋಷ ಧೋಪವಾಸಾದಿಭೇದದಿನೇಕಾದಶವಿಧಮಕ್ಕುಂ | 4 


(ಚಾವುಂಪ ೪೨೬). ೨. ಗೃಹಸ್ಥಾ ಶ್ರಮದಲ್ಲಿರುವವನು;ಗೃಹಸ್ಥ ; ಶ್ರಾವಕ : ಇದರಲ್ಲಿ | 


ನಂತಾಗಡಪಾರಭೂಪತಿಗಳಂ ಬರವೇಳ್ದು ಧುರಕ್ಕೆ ಸೇನೆಯಂ ಸಾಗಿಸಿದಂ (ಹಮ್ಮಿರ. 
೨-೧೨೩); ಬಾಗಿಲ ತಿವಿದು ನೂಂಕುವ ದಂತಿಶಿರವ ವಿಭಾಗಿಸಿ ಕೂರ್ಗಣೆಯಿಂದೆ ತಾಗಿಸಿ 
ಜೋದರ ತಲೆಯನಾಗಸಕಾಗಿ ಸಾಗಿಸಿದನು (ಮೋಹತ. ೩೪-೭): ಗಂಧದ ಮರಗಳನ್ನು 
ಕೊಡಗಿಗೆ ಗುಟ್ಟಿನಲ್ಲಿ ಸಾಗಿಸುತ್ತಿದ್ದನಂತೆ (ಚೆಂಗಾಳ್ವ. ೨೩೬). ೨. ನಿರ್ವಹಿಸು; 
ನಿಭಾಯಿಸು: ಸೊಪ್ಪಾಗದ ಕರಘಾತಮಗಲದಿರ್ಪನುಭವದೊಳ್‌ ಸಾಗಿಸುವ 
ಸರಭಸಂ ಮಿಗೆ ರಾಗಿಸುವ ಮನಂ ಮನೋಹರಂ ಜಾರೆಯರೊಳ್‌ (ಗಿರಿಕೆ. ೪-೮); ಎನ್ನ 
ಪರಿಚರ್ಯೆಗನುಕೂಲೆಯಾಗಿರ್ದು ಮುನೆವಾಳ್ತೆಯಂ ಸಾಗಿಪುದು ನೀನೆಂದೊಡೆ 
(ಜೈಮಿಭಾ. ೧೦-೫). ೩. ಪೋಷಿಸು; ಸಾಕು : ಭಕ್ತಿಯ ಮಣ್‌ಯಂ ಸಲಹುವಂತೆ 
ನಿಷ್ಠೆಯ ಶಿಶುವಂ ಸಾಗಿಪಂತೆ ಮೋಹದಿಂದೋವುತ್ತಿರಲು (ಬಸರ. ೧೦-೧೧೬); 
ತನಯನಕಟಾ ಕಡುಬಳಲಿದನು ಜನನಿ ಸಾಗಿಸಿ ಸಲಹಬೇಡಾ ಮನದೊಳಿನಿತಾದಡೆ 
ಕರುಣವಿಲ್ಲವ್ವ ಇಂತಿಹರೇ (ಬಸಪು. ೨೪-೬೧); ಮಡದಿ ಮಗ ಮೊಮ್ಮಂದಿರಂ 
ಸಾಗಿಸುವೆನೆಂತೊ . . . ತಾನೆಂದು ಬಾಳುವೆಗೆ ಬಿಡದೆ ಚಿಂತಿಸಿ ತಾಪಕೊಳಗಾಗಿ 
(ಜೈಮಿಭಾ. ೩೨-೨೯). ೪. ರಕ್ಷಿಸು; ಜೋಪಾನಮಾಡು : ಶಂಕರನ ಸುಖಮಂ 
ಸಾಗಿಪಂತೆ . . . ಸುಂದರವೆನಿಸಿ ತಾನೆ ಬಿತ್ತಿದ ಪುಷ್ಪವಾಟಿಗಾದರದೊಳುವಕವೆತ್ತಿ 
ಹೊರೆದು (ಸದ್ದರಾ. ೪-೩೫); ಅತಿವೃದ್ಧರಾದೆಮ್ಮನಾರೈದು ಸಾಗಿಸಬೇಹುದ:  ಸೌಂದಪು 
೪-೬೨); ಆ ಗ್ರಾಮವನೂ ಸಾಗಿಸಿ ಈ ಧಂರ್ಮವನೂ ನಡಸುವನ ಸಂಬಳ ಗ ೬ ವರಹ 
(ಎಕ. ೫1೪, ಶ್ರೀರಂಗ. ೨೬೦-೬; 1551). ೫. (ಮಗುವನ್ನು) ಎತ್ತಿಕೊಳ್ಳು p 
ಅಪ್ಪಿದರುರದೊಪ್ಪಂ ಸಾಗಿಸುವರ ಸೋಗಿಲ ಧನಂ ಕೈಕೊಂಬರ ಕಡವರವೆನಿಸಿ 
(ನಂಬಿರ. ೨-೩); ಸಾಗಿಸುವ ಸಾವಿತ್ರಿಯ ಸೋಗಿಲೊಳಂ ಎತ್ತುವನಸೂಯೆಯ ಹಸ್ತದೊಳಂ 
. « * ಸಕಲಜಗನ್ಮಾತೆಯಪ್ಪ ಗಿರಿಜಾತೆ ಶೈಶವಲೀಲೆಯ ಕೊಂಡು ತೊಳತೊಳಗಿ 
ಬೆಳಬೆಳಗಿ ನಳನಳಿಸಿ ಬಳೆಯುತಿರ್ದಳ್‌ (70% ೩-೬೯ವ). ೬. ಒಪ್ಪಿಸು; ವಹಿಸಿಕೊಡು : 
ಬಾಗಿಲು ಬಾಗಿಲುಗಳನು ಮನ್ನೆಯರಿಗೆ ಸಾಗಿಸಿದನು ಬಗೆಯಣ್‌ದು ಬೀಗಗಳಿಗೆ ತನ್ನ 
ಸಜ್ಜನರನು ಮಂತ್ರಿಯಾಗಳಿಕ್ಕಿದನು ಬೇಗದಲಿ (ಐರಾಸಾಂ. ೬9-೮೪). ಪ. ವೃದ್ಧಿಗೊಳಿಸು; 
ಹೆಚ್ಚಿಸು: ಅತಿಶಯದ ಲಿಂಗಮಂ ಸನ್ನುತಕರದೊಳಗಿರಿಸಿ ಪರಮಭಕ್ತಿಯ ಸಾಗಿಪ 
ಮತವಿದೆಂದಜುಪಿ (ದೀಕ್ನಾಬೋ. & ೧೦೭-೨೮). ಆ. ಪ್ರಾರಂಭಿಸು; ತೊಡಗು : 
ಮನೋಮುದದಿಂದ ಕಾವ್ಕಪದ್ಧಶಿಯೊಳಾನಭಿವಂದನಂಗೈದು ಮುಂದೆ ಪದಸಂದರ್ಭಮಂ 
ಸಾಗಿಪೆಂ (ನಂದಿಮು. ೧-೧೫). ೯. ವ್ಯವಸಾಯಮಾಡು; ಕೃಷಿಮಾಡು : ತಾನು 
ಇಟ್ಟುಕೊಂಡ ಕೂಲಿಯವರಿಂದ ಚೆಲೋಭೂಮಿಯನ್ನು ಸಾಗಿಸಿ (ಮುಂಬಯಿ. 6. ೫-೮). 
೧೦. ಲಲ್ಲೈಸು; ಓಲೈಸು : ಬಂದ ವಿಟರ್ಗುನ್ನತಾಸನಮನಿತ್ತು ಮನ್ನಿಸಿ ಮಣಿದು 
ಸಜ್ಜೆವನೆಗುಯ್ದು ಸಜ್ಜನಸ್ನೇಹದಿಂ ಸಾಗಿಸಿ ನೋಡಿ ಭೋಗದೊಳ್‌ ಬೋಳಯಿಸಿ 
(ಗರಿಕ. ೨-೧೦೫ ವ). (ಸಾಗು, 3- - ಇಸ್ಬು) 


ಸಾಗಿಸು "ಸಾವಗಿಸು' ನೋ. 
ಸಾಗ್ಮು (ಕ್ರಿ). ೧. ಮುಂದೆ ಹೋಗು; ಮುಂದಕ್ಕೆ ತೆರಳು; ಚಲಿಸು: 


ಲೋಕಜ್ಞಾನವಲ್‌ದು ಭಾವಭ್ರಮೆಯಲ್ಲಿ ಚರಿಸಿದಡೆ ಅಲೌಯಬಾರದು ನೋಡಾ 
ಅದಲ್ಲಿ ಸಾಗುವನೊಡಲು ತೆಪ್ಪದ ಮೇಲಿಪ್ಪ ಒಪ್ಪದ ಓಲೆಂದೆ (ಮೋಳಮು. ೧೮೨-೬೮೪); 
ಯೋಗವನು ಮನ ಮುಟ್ಟಿ ಭೋಗವನು ತೊಟ್‌ದಿಹರೆ ಮಾಗಿಯ ಮಳೆಯು ಸುರಿದಂತೆ 


ಸಾಗು ೮೪೫೫ ಹಾಗುವಳಿಚೀಟು 


ಆ ಹೋಗ ಸಾಗುತ್ತಲಿಹುದು (ಸರ್ವಜ್ಞ. ೪೬೮); ದೋಣಿ ಸಾಗಲಿ ಮುಂದೆ ಹೋಗಲಿ | | ೧೮೪೦-೪೦; 1687). ೫. [ಸಂಗೀತ] ಹಾಡು ಅಥವಾ ಸಂಗೀತದ ಗತಿ, - ಗಮನ; 
ದೂರತೀರವ ಸೇರಲಿ "ಭಾಷ. 3೦೯), ೨. ನೆರವೇರು: ಜರುಗು : ಅವನೊಡನೆ ಬಂದ | ಗಮಕ: ಕಳ್ಗೆ ಚಕ್ಕಣಮೆನಿಪ್ಪುದು ಸಾ!ಪಾಠಾಂ. ಸೋ!ಗೆನಿಸಲ್ಕೆ ಸಾಲ್ವ ಸಗ್ಗದ ಪೊಸ 
ವೈಶ್ಶಪ್ರತತಿ ತವತವಗೆ ಪೋದ ಬೆವಹಾರಮೆಲ್ಲಂ ಸಾಗಲಾ ಕುರಿತ ಮೂಬಬ್ಜಕೆ ಆ | ದೇಸಿಯೋಳಿಗಳನೊರ್ವಳೊಅಐಲ್ಹು ನೆಅಲ್ಲು ಪಾಡಿದಳ್‌ (ಪಂಪಭಾ. ೭-೯೦). 
ಪಳಾಶಗ್ರಾಮಕೆಯ್ದಲು (ಸಮ್ಮಕ್‌. ೧೧-೧೮); ಹದಿನೈದನೆಯ ಶತಮಾನದಲ್ಲಿ ಸಾಗಿದ | |. "ನೋಗು' ಪರಾ. 

ಕೃಷಿ ಒಂದುನೂರುವರ್ಷಗಳ ವೇಳೆಗೆ ಉತ್ತಮವಾದ ಕೃತಿಗಳನ್ನು ನೀಡುವುದು | 5| ಸಾಗುಬೀಳು ಎ (ಭೂಮಿಯು) ವ್ಯವಸಾಯವಿಲ್ಲದೆ ಪಾಳುಬೀಳು: 
ಸೂಕ್ತವಾಗಿದೆ (ಕುಮಾಸಾಂ. ೪); ಒಬ್ಬ ಬ್ರಾಹ್ಮಣನ ನಿಮಿತ್ತವಾಗಿ ಯಾಗಕ್ಕೆ ಎಫ್ಲ | | ಸಾಗುಬಿದ್ದ ಹೊಲ ಹಾಗಕ್ಕೂ ಬೇಡ (ಗಾದೆ). ಸಾಗುಮಾಡು ಎ ವ್ಯವಸಾಯಮಾಡು; 
ಬರುವುದೇ ಹೊರ್ತಾಗಿಕಡೆಗೂ ಸಾಗಲಾರದು (ಕೃವಾಆ. ೭೬). ೩. ಆಗು;ಸಾಧ್ಯವಾಗು : | | ಕೃಷಿಯನ್ನು ನಡೆಸು :ತಾನೂಇಲ್ಲಿಗೆ ಬಂದು ಅವಳ ಹೊಲ ಸಾಗುಮಾಡಲಿಕ್ಕೆ ಸಹಾಯ 
ತನ್ನ ಕಯ್ಕೊಳ್ಳಾಗದಂಜುವೆಂ ಸಂವರ್ತನತಿತಪೋಬಲನಿಳೆಯೊಳು . . . ಸಾಕೆಂದು ಶಿಖಿ | ಮಾಡುತ್ತಾ ಕಾಲಕಳೆವನು (ಮೇದಿಮ. ೯೮): ಈಗಿರುವ ಎಲೆಬಳ್ಳಿಗಳು ಒಣಗಿಹೋದ 
ತೊಲಗೆ (ಜೈಮಿಭಾ. 4-೪೧); ಪಾಪಂಗಳ ಕೇಳಲಾರೆವು ತಾಯೆ ಸಾಗದನ್ಮಾಯಮಂ | ಮೇಲೆ ಇಲ್ಲಿ ಸಾಗುಮಾಡುತ್ತಾರೆ (ಸಮಜೀ. ೮೮). [ಆ ಸಾಗು, ./ ತುಳು. ತೆಲು, ಸಾಗು] 
ಹೇಳಲಾರೆವು (ತುರಂಗ. ೩-೨೪); ಕೈಯಲ್ಲಿ ಯಾವ ಕೆಲಸವೂ ಸಾಗದಿದ್ದರೂ ಅವನು |10 ಸಾಗ್ಳು (ನಾ). ಅನೇಕ ಬಗೆಯ ತರಕಾರಿಗಳನ್ನು ಸೇರಿಸಿ ಮಾಡುವ ಒಂದು 
ಗುರುಸೇವೆಯನ್ನು ಬಿಡಲಿಲ್ಲ (೧ಟಚಂ.೪,೧೭). ೪. (ಕಾಲ, ಹಾದಿ ಮುಂತಾದುವು) | | ಬಗೆಯ ಮೇಲೋಗರ : ಇಂದು ಪೂರಿಯ ಜೊತೆಗೆ ಮಾಡಿದ ಸಾಗು ತುಂಬ 
ಕಳೆ; ವ್ಯ್ಮತೀತವಾಗು : ಕುದುರೆಯ ಮೇಲೆಯೇ ಹೋಗಿ ಬಿಡುವ, ಬೇಗ ಸಾಗುವುದು | | ರುಚಿಯಾಗಿತ್ತು (ರೂಢ). |ಇ- ಹಿಂ. ಸಾಗ್‌) 

ಹಾದಿ ೧೦೮.೯೬). ೫, ಕಳೆದುಹೋಗು; ಇಲ್ಲವಾಗು : ಬೀಗೆ ಕುಂತಳತಮಂಸಾಗೆ | ! ಸಾಗುಅಕ್ಕಿ (ನಾ). ಸಬ್ಬಕ್ಕಿ; ಸೀಮೆಕ್ಕಿ : “ಸಬ್ಬಕ್ಕಿ. ಸಾಗುಅಕ್ಕಿ, ಸೀಮೆಕ್ಕಿ” 
'ಚಂದುಟಿಗೆಂಪು ಮೇಗೆ ಸೌಖ್ಕೋದಯದ ಬೆಳಗಪಸರಿಸಿನಿತ್ಯನಾಗೆಸೆವ ಪಂಪಾವಿರೂಪಾಕ್ಷ | | (5980. ಇಂಕಾ). "ಸಾಬುಲಕ್ಕಿ' ಪರಾ. 

ಸೂರ್ಯನಾನಂದಮಂ ನಮಗೀಯಲಿ (ಚಜಪು ೧-೨). ೬. ನಡೆ; ಪರಿಣಾಮಬೀರು : |5| (ಸಾಗು (P ಇ- ಹಿಂ. ಮರಾ. ಸಾಗೂ) + ಅಕ್ಕಿ] 


ನೀವೆಲ್ಲರು . . . ಕೂಡಿ ಇದ್ದರೆ ನಿಮ್ಮ ಮೇಲೆ ಯಾರ ಕಾಟವೂ ಸಾಗದು | | ಸಾಗುಚೀಟು (ನಾ). ಸಾಗುವಳಿಯ ಜಮಾನನ್ನು ನಿಯಮಿತಕಾಲದ ಮೇಲೆ 
(ಮುಂಬಯಿ. ೨-೩೦). ೭. ಹರಿ; ಪ್ರವಹಿಸು : ಆಗಲಂಧನೃಪಾಲ ಕಣ್ಣೊಳು ಸಾಗೆ | ಹಿಂದಕ್ಕೆ ಬಿಟ್ಟುಕೊಡಬೇಕೆಂದು ಸೂಚಿಸುವ ಗೇಣಿಚೀಟಿ, - ಗುತ್ತಿಗೆ ಕಾಗದ, 
ಜಲಧಾರೆಗಳು ಪಾಂಡುವು ನೀಗೆ . .. ನಾಗನಗರಿಯ ಸೇರುವೆಯ ಸಿರಿಭೋಗ ತನ್ನಯ | | -ಭೋಗ್ಯಪತ್ರ : (ಕಿಸಂಗ್ಲಾ. ೯೬). [ಸಾಗ್ಮು + ಚೀಟ್ಮು! 
ಸುತರಿಗೆಂದನು (ತಿಮ್ಮಸ್ವೀ. ೧-೭೯). ಆ. ವ್ಯವಸಾಯಮಾಡು; ಕೃಷಿಮಾಡು: ಯಾ | | ಸಾಗುಣ್ಯ (ನಾ). ಅತಿಶಯವಾದ ಗುಣಗಳಿಂದ ಕೂಡಿರುವಿಕೆ; ಗುಣಾತಿಶಯ : 
ಕೆಟೆಯಲೂ ಸಾಗಿದ ಗದೆಗೆ (ಸಾಇಎ. ೧೯೩೪, ಪುಂಗನೂರು. ೧೫೬-೧೫; 1419). |20| “ನಿತ್ಯದಲ್ಲಿ ಸಾದಾಸನಾಖ್ಕಂ ಸಾಗುಣ್ಮವಕ್ಕು'' (ಮಂಗರಾ. ೧೫೬-೭೪). |ಸಂ. 
೯. (ಕಾಸಿದ ಕಬ್ಬಿಣವು ಸುತ್ತಿಗೆಯಿಂದ ಹೊಡೆದಾಗ ಆಗುವಂತೆ) ಹಿಗ್ಗು i] | ಸಾಗುದುರೆ, ಸಾಯ್ಲುದುರೆ (ನಾ). ಕೊನೆಯುಸಿರೆಳೆಯುತ್ತಿ ರುವ ಕುದುರೆ; 
ಎಿಸ್ತಾರಗೊಳ್ಳು : ಈ ಪ್ರಕಾರ ತೆಗಿದ ಕಬ್ಬಿಣವು ಮಿದುವಿರುತ್ತದೆ. ಅದನ್ನು ಸಾಗಬಡಿದು | | ಸಾಯುತ್ತಿರುವ ಕುದುರೆ : ಲೋಗರ ಮಗನನಿಕ್ಕಿ ನೆಲೆಯ ನೋಡಿದನಕಟ 
ತಂತಿ ತಗಡು ಮುಂತಾದವುಗಳನ್ನು ಮಾಡಬಹುದು (ಮುಂಬ. ೬-೧೮). ೧೦. ನೀಡು; | |  ಸಾಗುದುರೆಗಡಕಿದನು ಹುಲ್ಲ (ಹಚಕಾ. ೧೨-೫೨); ಸಾಗುದುರೆಗೆ ಪುಲ್ಲನಡಕಿ ಕೆಡುವನೆ 
ಚಾಚು : ಮುಂದುಗಡೆಯಲ್ಲಿ ಪಾದಗಳನ್ನು ಬೇರೆ ಚಾಚಿ ಶರೀರವನ್ನು ಬಗ್ಗಿಸಿಕೊಂಡು | | ಚದುರಂ (ಯಶೋ. ೩-೧೫). ಸಾಯ್ಸುದುರೆ : ಸಾವಿಗೆ ಹುಟ್ಟಿ ಬೆಳೆದು 
ಕೈಗಳ ಸಾಗಿ ಬೀಸುವದು ಯಾವುದು ಅದು ಸಾಗಿ ಬೀಸುವುದು (ಖಡ್ಗಟೀ. ೪-೩೭); ತಲೆ | ಜವ್ವನವಾಂತೀವೊಡಲನು ನಿತ್ಯಮೆಂದು ಓವುವವನು ಸಾಯ್ಲುದುರೆಗೆ ಹುಲ್ಲೀವ 
`ಯೆತ್ತಿ ನೋಡಿದರೂ ಮುಗಿಯದಂತೆ ಮುಗಿಲಲ್ಲಿ ಸಾಗಿದ ತೆಂಗಿನ ಮರಗಳು ತುದಿಯಲ್ಲಿ | ಗಾವಿಲನಂದವಡೆವನು (ಶ್ರೀಪಾಲ. ೧೪-೪೨). (ಸಾ ಕುದುರೆ] 
ಪಚ್ಚೆಯಂತಹ ಎಳೆದೆಂಗುಗಳ ಆಭರಣಗಳನ್ನು ಇಟ್ಟುಕೊಂಡಿದ್ದವು (ಸಮಜೀ. ೮೮). ಸಾಗುಬಳಿ "ಸಾಗುವಳಿ' ನೋ. 

ಸಾಗಗೊಳಿಸು - ಪ್ರಯಾಣ ಹೊರಟವರನ್ನು ಸ್ವಲ್ಪದೂರ ಜೊತೆಯಲ್ಲಿ ಸಾಗುವಳಿ, ಸಾಗುಬಳಿ (ನಾ). ೧. ಕೃಷಿ ; ಒಕ್ಕಲುತನ ; ಬೇಸಾಯ : ಗ್ರಾಮದಲು 
ಹೋಗಿ ಕಳುಹಿಸಿಕೊಡು; ಬೀಳ್ಕೊಡು : ಸಾಗಗೊಳಿಸಲು ಶಾಮರಾಯರೂ ಸಾಗುವಳಿ ಕಲಪಟೆಯಾಗಿ ತಜ್‌ದು ಗ ೪೦ ಅಕ್ಷರದಲು ನಲವತ್ತುವರಹಂನ್ನು ತೆಜುತಲಿ 
ಚಾನಕಮ್ಮನವರೂ ಊರಹೊರಗಿನ ದಾರಿಯ ಮಾವಿನಮರದವರೆಗೂ ಹೋಗಿದ್ದರು 30| ಕಾಣಿಕೆ ಬೇಡಿಗೆಯಿಲ್ಲ (ಮೈಆರಿ. ೧೯೩೦, ೨೧-೧೩; 1546); ಕ್ರಮವರಿತ ಸಾಗುವಳಿಯಿಂದ 
(ಮೂಲಾನ. ೧೬). ಸಾಗಹಾಕು ಎ ೧. ಹೋಗುವಂತೆ ಮಾಡು; ಅಟ್ಟು : ಅದೇ ದಿನ . : . ಯಾವ ಜಮಾನನ್ನಾದರೂ ತರಕಾರಿಬೆಳೆಗೆ ಅನುಗೊಳಿಸಬಹುದು (ತರಿ. ೨). 
ನನ್ನನ್ನು ಮುಂಬಯಿಗೆ ಸಾಗಹಾಕಿದರು (ಸ್ಮೃತಿಜ. ೩೪). ೨. ಮುಂದುವರಿಸು | ಸಾಗುಬಳಿ : ೨. ಒಕ್ಕಲು; ಕೋರಿ : ಎಂದೆಂದಿಗೂ ನಿಮ್ಮ ಸಾಗುಬಳಿಯಾಗಿ ನಡಸಿ 
ನಡೆಸು : (8). ಸಾಗುಕಳಿಸು ಐ ಸಾಗಗೊಳಿಸು : ನಾವು ಅವನನ್ನು ಹಿಂಬಾಲಿಸಿ ಸ್ವಲ್ಪ | ಬಹೆವು (ಸೌಇಎ. ೧೯೩೪, ಪುಂಗನೂರು ೧೫೬-೧೬; 1419). 
ದೂರ ಸಾಗುಕಳಿಸಿ ಬರಬೇಕು (ದೌಲತ್‌.೧೭೦). ಸಾಗುಕಳುಹಿಸು, ಸಾಗಕಳುಹಿಸು = ಸಾಗುಬಳಿಯ ಮೋಲೆ 5 ಸಾಗುವಳಿಚೀಟಿ; ಗುತ್ತಿಗೆಪತ್ರ : ಸ್ಮಾನಿರು . . . 
ಸಾಗಗೊಳಿಸು: ಬೇರುಸಹಿತವಾಗಿ ಕಿತ್ತುಕೊಂಡು ಬರುತ್ತಿರುವ ಮಹಾವೃಕ್ಷಗಳು [| ಕುಪ್ಪಯಗಳೂ ರಾಮಸಮುದ್ರದ ಕದರೀನಾರಸಿಂಹದೇವಗಳಿಗೆ ಕೊಟ ಸಾಗುಬಳಿಯ 


25 


ಸಾಗುಕಳುಹಿಸುವದಕ್ಕೆ ಬಂದ ಬಂಧುಜನಗಳ ಹಾಗೆ ಕಾಣಿಸುತ್ತಿರುವುವು (ಕೃವಾಉ. ೧೮೧); | ವೋಲೆಯ ಕ್ರಮವೆನ್ತೆನ್ದರೆ (ಎಕ. ೫, ಮುಳಬಾ. ೧೭೩-೬; 150). ಸಾಗುವಳಿಮಾಡು 
ಶ್ರೀಕೃಷ್ಣನು ಒಪ್ಪಲು ದ್ರುಪದನು ಅವರನ್ನು -ಸಾಗಕಳುಹಿಸಿಕೊಟ್ಟನು (ವಚಭಾ.೬೭). | = ವ್ಯವಸಾಯಮಾಡು ; ಕೃಷಿಮಾಡು : ಬಂಜರ ಜಮಾನು ಸಾಗುವಳಿ ಮಾಡಿಕೊಳ 
ದೇ. ॥ ತಮಿ. ಚಾಯ್‌; ತುಳು. ಸಾಗು; ತೆಲು. ಸಾಗು, ಚಾಗು। ತಕದು (ಎಕ. ೪, ಕೊಪ್ಪ. ೪೮-೪೪; 1811); ಸಾಗುವಳಿಯಾಗು ಮ ವ್ಯವಸಾಯವಾಗು | 

ಸಾಗ್ಗು (ನಾ). ೧. ಮುಂದುವರಿಯುವಿಕೆ; ಪ್ರಗತಿ : (0. ೨. ನಡವಳಿಕೆ;| |, ಉಳುಮೆಯಾಗು : ಕಬ್ಬಣದ ಸಹಾಯದಿಂದ ಭೂಮಿಯ ಸಾಗುವಳಿಯಾಗುತ್ತದೆ 


ನಡತೆ : ತ್ಮಾಗದೊಳಗನುವಾದ ಭೋಗಸರಾಗದೊಳಗವನೀಶರಾಳ್ವನುರಾಗ al (ಮುಂಬಯ. ೪-೧೪೩). (ಸಾಗು, * - ವಳ್ಳಿ ./ತಮಿ. ಚಾಕುಪಟಿ; ತುಳು. ಸಾಗುವಳಿ, 
ದೊಳಗುತ್ತತ್ವತೇಜದಿ ಕೀರ್ಶಿ ಸಜ್ಜನರ ಸಾಗು ಸತ್ಮಗಳಾಗಿ ಸಹಜಗಳಾಗಿ ನಡತೆಗಳಲ್ಲಿ | 1 ಸಾಗೋಳಿ, ಸಾಗ್ಯಳಿ; ತೆಲು. ಸಾಗುಬಡಿ! 

ಬಿಜ್ಜಣನಾಗಿ ಸರಿ ಈ ಕಾಲಕಿನ್ನಿಲ್ಲನ್ಮರೆನಿಸಿದನು (ಬಜ್ಜಪು ೪೨-೨೪). ೩. ವ್ಯವಸಾಯ ; | | ಸಾಗುವಳಿಗಾರ (ನಾ). ವೃವಸಾಯಮಾಡುವವನು ; ರೈತ : ಸಾಗುವಳಿಗಾರನಿಗೆ 
ಕೃಷಿ : 6). ೪. ವ್ಯವಸಾಯದ ಭೂಮಿ; ಸಾಗುವಳಿಯ ನೆಲ : ಶ್ರೀಮತು ನಿತ್ಯಸಂಕಟ (ಹಸುಹೊ. ೩೩೬). [ಸಾಗುವಳಿ + -ಗಾರ (ಆ - ಕಾಜ)] 
ಆದಿಯಪ್ಪನಾಯಕರು . . . ಕೊಟ್ಟ ಸಾಗಿನ ಧರ್ಮಶಾಶನದ ಕ್ರಮವೆನ್ತೆನ್ದರೆ (ಎ6. ಇ, ! | ಸಾಗುವಳಿಚೀಟು (ನಾ). ""ವೃವಸಾಯ ಮಾಡಲು ಬಯಸಿದ ರೈತನಿಗೆ ಅದಕ್ಕೆ 
ದಾವಣ. ೧೦೬-೪; 1528): ಕಂಮಾರದೆಉಹೊಲೆ ಕುಪ್ಪಗೆ ಕಟ್ಟಿದ ಸಾಗಿನ ಬಗೆಲ್ಲು ಮು ೧ |45| ಒಪ್ಪಿಗೆಯಿತ್ತು ಬರೆದುಕೊಡುವ ಅನುಮತಿಪತ್ರ'' (ಸಂಗಾ. ೧೫೯). 

ರ ಗ೧ ನಾಲ್ಕು ವೊಕ್ಕಲಿಗೆ ಕಟ್ಟಿದ ಬಗೇಲು ಕೇಶವಉಡುಪನ ಸಾಗು (ಎಕ.೪॥. ತೀರ್ಥಹ. | [ಸಾಗುವಳಿ 4 ಚೀಟು] 


ಸಾಗುವಾಡ 


ಸಾಗುವಾಡ (ನಾ). ಸಾಗಿಸುವಿಕೆ ; ರವಾನಿಸುವಿಕೆ : ಈ ಕೆಲಸಕ್ಕೆ ಅವಶ್ಯವಿರುವ | 
ಬ್ಯಾಂಕುಗಳು, ಪಾಲುವಿಕ್ರಯಮಾಡುವವರು, ವ್ಯಾಪಾರಿಗಳು, ಸಾಗುವಾಡ 
(Transi ಗಳು --ಎಲ್ಲವೂ ಅಷ್ಟು ವ್ಯವಸ್ಥಿತವಾಗಿರಬೇಕು (ಬಾಲಪ್ರ. 1 ೧೮೦). | 

|£ ಸಾಗು 1 ತೆಲು. ಸಾಗುಪಾಟು। I 

ಸಾಗುವಾನಿ, (ನಾ). ಎ ಸಾಗುವಾಡ : ವ್ಯಾಪಾರವಹಿವಾಟಿನಲ್ಲಿ ಬ್ರಿಟಿಷರ ಕೈವಾಡ 
ಬೆಳೆಯುತ್ತಲೇ ಇತ್ತು, ಸಾಗುವಾನಿ ಉದ್ಯಮವೆಲ್ಲ ಬ್ರಿಟಿಷರ ಗುತ್ತಿಗೆಯಾಗಿತ್ತು 
(ಐಶಿಸ?. ೧೫. [ಆ ಸಾಗು) 

ಸಾಗುವಾನ್ಮಿ 'ನಾಗವಾನಿ' ನೋ. 

ಸಾಗುಸಂತು (ನಾ). ಬಿತ್ತನೆಯಾದ ಬೀಜದ ವರ್ಗ ಮತ್ತು ಪರಿಮಾಣ ;| 
ಸಾಗುವಳಿಯ ಜಮಾನಿನ ವಿವರ ಮತ್ತು ಕೃಷಿಯಾಗದಿರುವ ಜಮಾನಿನ | 10 
ವಿವರಗಳ ಲೆಕ್ಕ (ಬಂಗ್ಲಾ. ೧೪೯): ಸಾಗುಸಂತು ಮಾಡುವ ಬಗೆ ತಾಲೂಕು ಜಿರಾಯತ : 
ಮಾಡಬೇಕೆಂದು. ದೂರದೇಶಕ್ಕೆ ಹೋಗಿ ಇದ್ದಂಧಾ ರೈತರನ್ನು ಕರೆಸಿ. ಜಮಾ ಮಾಡಿದಲ್ಲಿ 
(ರಾಚೇಂದ್ರ. ೯೧): ಅರಮನೆ ಕೆಲಸ, ಸ್ಮಳಮನೇ ಸಾಗುಸಂತು, ಎತ್ತುವಳಿ ಮೊದಲಾದ | 
ಕೆಲಸಗಳನ್ನು ಮಾಡುತಾ, ಆ ಸೇನುಭೋಗರ ಸಮ್ಮತಿಯಿಂದ ನಡೆದುಕೊಳ್ಳುವುದು | 
(ಚಿತ್ರಪಾ. ೪). (ಸಾಗು 4 ಸಂತು?) i 

ಸಾಗೆರೆ (ನಾ). ಒಂದು ಊರಿನ ಹೆಸರು : ದಣ್ನಾಧೀಶಪರಾದಂ ಸಾಗೆರೆಗ್ರಾಮದೆಳಿ 
ಈಷಾಣಿ ಚದುರಂ ಇದನಳಿಪಿ ಸಃ ಉಳ್ಳೊತ್ತಿ ಮಕ್ಕಳ್ಳುಟ್ಟದೆ ಕೆಟ್ಟು ಪಸ್ತಮಹಾಪಾತಕ 

Pp + ಕೆರೆ (ಆ ಕೆಆ)| 


5್ರ 


| 15 
ನಪ್ಪರ್‌ (ಎಕ. 10 (8). ನಂಜನ. ೧೪೨-೧; ಸು 8ನೆಯ ಶತ). 

ಸಾಚ "ಸಾಚಾ' ನೋ. 

ಸಾಚಾ, ಸಾಚ (ಗು). ೧. ನಿಜವಾದ; ದಿಟವಾದ : "“ಸರಿಯಾದ, ಸಾಚಾ'' |20 
(Te. ಇಂಕಾ). ೨. ಕೃತ್ರಿಮವಲ್ಲದ; ಸೀದಾ; ನಿಷ್ಕಪಟವಾದ : ಸಾಚಾ ಇಸಮು 
ಅನ್ನಿಸಿ ಶಾಭಾಸ್‌ಗಿರಿ ಪಡೆದಿದ್ದೆ (ಚಂಗೂಲಿ. ೮೩); ಸಾಚಾವ್ಮಾಪಾರ ಮಾಡಿ, ರೊಕ್ಕ | 

ಕೊಟ್ಟು ಜಮಾನು ತಗಂಡವರೆ (ಚಂದತೋ. ೧೪೦). (ನಾ). ೩. ನಿಜವಾದುದು; ! 
ದಿಟವಾದುದು : ಅದೇನು ಸಾಚಾನೇ ಖೋಟಾನೇ ಎಂದು ಎರಡು ಮೂರು ಬಾರಿ 
ನೋಡಿದನು, ಎಲ್ಲವೂ ಸಾಚಾ (ರಂಗ. ೯). ೪. ಪ್ರಾಮಾಣಿಕತೆಯುಳ್ಳ ವ್ಯಕ್ತಿ; 
ನಂಬಿಕೆಗೆ ಅರ್ಹನಾದ ವ್ಯಕ್ತಿ : ಈಚೀಚಿನ ವರೆಗೂ ಏನೋ ಸಾಚಾ ಇದ್ದ ಹಾಗಿದ್ದ 
(ಮುನಿಮು. ೪೮): ಪಂಡಿತರು, ಸ್ವಾಮಿಗಳು, ಸಂನ್ಕಾಸಿಗಳು ಇವರಲ್ಲಿ ಖೋಟಾ ಸಾಚಾ 
ಇಬ್ಬರೂ ಇದ್ದರು (ಬಂಕಿಮ. ೧೫೪). ಸಾಚ : ೫. ಸಹಜವಾದುದು; ಸ್ವಾಭಾವಿಕ 
ವಾದುದು : ನೀಚಹೊಲೆಯಗೆ ದಾಸನಾಗಲು ನಾಚಿಪರೆ ಜನರೇನ ಪೇಳೆ ಮಾಚಿ 
ಮಾರಲು ಯನ್ನ ಈ ಪರಿ ಸಾಚವೇ ನಿನಗೆ (ಹಮಚ. ೧೨೦). 

(4 ಹಿಂ. ಸಚ್ಚಾ, ಸಾಂಚ್‌; ಮರಾ. ಸಚ್ಚಾ, ಸಾಚ್‌ 

ಸಾಚಾಮನುಷ್ಯ (ನಾ). ಸತ್ಕವಂತನಾದ ಮನುಷ್ಯ; ಪ್ರಾಮಾಣಿಕನಾದ ವ್ಯಕ್ತಿ: 
ಬಹಳ ಸಾಚಾಮನುಷ್ಮ ಅಂತ ಕಾಣುತ್ತೆ (ಮುನಿಮು. ೧೦೫). (ಸಾಚಾ 3- ಮನುಷ್ಯ) 

ಸಾಚಿ (ನಾ). ೧. ಮಗ್ಗುಲಿನಿಂದ ಕಾಣುವ ನೋಟ, - ಆಕೃತಿ; ಪಾರ್ಶ್ವದೃಶ್ಶ,- 
ಭಂಗಿ : ಕೆಲರಾಗಳ್‌ ಯಜುವಿಂದಮರ್ಧಖಬಜುವಿಂದಂ ಸಾಚಿಯಿಂದಂ ಕೆಲರ್‌ ಪಲವುಂ 
ಭಂಗಿಯಿನಿರ್ದು ಜಾನಕಿಯ ರೂಪಾಶ್ಚರ್ಯಮಂ ನೋಡಿ . . . ನಿಷ್ಪಂದರಾಗಿರ್ಪುದುಂ 
(ಪಂರಾಮು. ೫-೬೫); ಸ್ತನಲಕ್ಸಾಲೋಕನಂ ಸಿಂಪಿಸೆ ಮುರರಿಪು ತನ್ವಂಗಿ 
ತಾರುಣ್ಕಭಾರಾತಿನಿರೋಧಾಲಸ್ಕದಿಂ ಮೆಯ್ದುಟ್‌ದಳೆನೆ ಪೆಲಳ್‌ ಸಾಚಿಯಿಂ ನಿಂದು 

- ಶೋಭೆವೆತ್ತಳ್‌ (ಜಗವಿ. ೧೪-೧೦೫). ೨.[ಚಿತ್ರಶಾ] ಒಂಭತ್ತು ಬಗೆಯ 


25 


30 


35 


೮೪೫೬ 


ಸಾಜು 


ಪುದಿದಾ ತಾರೆ ನೋಡೆ ಸಾಚಿಯೆನಿಕ್ಕು೦ (ಲಾಸ್ಕರಂ. ೩-೬೬ ವ). 
[0 ಸಂಸ್ಕೃತದಲ್ಲಿ ಇದು ಒಂದು ಅವ್ಕಯ। 

ಸಾಚ್ಮ (ಅ). ವಕ್ರವಾಗಿ. (ಹಂ. 

ಸಾಚೀಕೃತ (ಗು). ೧. ವಕ್ರಗೊಳಿಸಿದ; ಡೊಂಕುಗೊಳಿಸಿದ. ೨. ತಿರುಚಿದ ; 
ವಿರೂಪಗೊಳಿಸಿದ. ೩. ತಪ್ಪಾಗಿ ನಿರೂಪಿಸಿದ; ಅಪಾರ್ಥಮಾಡಿದ. 
೪. ಪಕ್ಕಕ್ಕೆ ತಿರುಗಿದ; ಪಾರ್ಶ್ವಕ್ಕೆ ಹೊರಳಿದ : ಹಾರದ ಲಂಬಣಮಂ 
ಕೇಯೂರಶಿಖಾಕೋಟಿಯೊಳ್‌ ತಗುಳ್ಳುದನಿಭಹಸ್ತೋರುಭುಜಂ ಸಾಚೀಕೃತಚಾರು 
ವದನನೂರ್ವನಿರಮಿರಕ್ಕದನುಯ್ದಂ (ಶಾಂತಿವು. ೫-೧೦೪). (ನಾ). ೫. ಪೂರ್ವಕಲ್ಪಿತ 
ಅಭಿಪ್ರಾಯ; ಪೂರ್ವಗ್ರಹ. (ಸಂ. 

| ಸಾಜ (ಗು). ೧. ಸಹಜವಾದ; ಸ್ವಾಭಾವಿಕವಾದ : ಸಾಜಗುಣಮಲ್ಲದಜೌಯದ 

ತಿಗ್ನೆಯರ್‌ ಬಳಿಕ್ಕೀ ಜೇಟೆಗಾಅನಂ ಕಂಡು ಮರುಳಪ್ಪುದಿದು ಸೋಜಿಗಮೆ 

(ಚಖಪು. ೨೦-೨೧): ಸಾಜಗುಣವೆಂದುಪೇಕ್ಷಿಪೆಯ ನಿನ್ನವಗುಣವ? ಸಾಜವನು 
ಬಿಟ್ಟಲುಗದಿಹುದು ಮೃಗಕೀಟ (ಮಂಕುಕ. ೨೧೩). ೨. ನಿಜವಾದ; ದಿಟವಾದ : 
ಸಂದೆಗಮೆ ಸಾಜ ನಿರ್ಗುಣವೆಸರು ನಾಲ್ಕವಲಿಳೊಂದಮಯೊಳಗಣಮನೆರದವರ್ಗುಸಿಕ 
ನೀಯೆ ನಿನ್ನಂದಗಂಡರ್‌ ಬೆಅಗುವಟ್ಟು ಮನವಿಟ್ಟೊಳಗೆ ನೂಲೆಂಟನುಸುರದಿಹರೆ 
(ಉದ್ದದ ೧-೩೦). (ನಾ). ೩. ಸಹಜವಾದುದು; ಸ್ವಾಭಾವಿಕವಾದುದು : 
ಮುಳ್ಲೆ ಚೂರ್ಮೊನೆ ಭವಚ್ಚಿತ್ತಕ್ಕೆ ತತ್ರಜ್ಞತಾವಿಭವಂ ಸಾಜಂ (ಶಾಂಶಿಪು. ೧೧-೯೪); 
ಉದಯದೊಳೀಶಂ ಮಧ್ಯಾಹ್ನದೊಳಗಧರನಸ್ತಸಮಯದೊಳ್ಯಮಳಜನಪ್ಪುದು ಸಾಜಂ 
ಸೂರ್ಯಂಗೆಂದಿದನೂಳ್ವರ್ಪಲರುಮಿನ್ನವಘಟಿತಮೊಳವೇ (ಸಮಪ. 6-೧೬೭). ೪. ದಿಟ; 
ನಿಜ : "“ನನ್ನಿ, ನಿಕ್ಕುವಂ, ನಿಸದಂ, ಸಾಜಂ, ನನಸು, ದಿಟಂ - ಈ ೬ ಸತ್ಮಂ'' (ಕಶಸಾ. 
೫೭-೨೫೪); ಕ್ಷಮೆ ಮೆಯ್‌ ಮಾರ್ದವವೋಜೆ ಸಾಜಮಳವಟ್ಟಿರ್ದಾರ್ಜವಂ ಸೃಪು ... 
ವರ್ಧಮಾನಮುನಿಗಕ್ಕುಂ ಪೆಜರ್ಗಕ್ಕುಮೇ (ಸುಕುಮು. ೧-೨೬);ನೆರ ನೆಪ್ಪು ನೇವಣೆ ಬನ್ನಣೆ 
ಬೇಡ ಸಾಜವ ಹೇಳಿರೆಂದನಾ ನೃಪತಿ (ಭರಚ. ೧೪-೨೦). ೫. ಸರಳವಾದುದು ; 
ನಿರಾಡಂಬರವಾದುದು : ರಾಜ!ದ್ರಾ|ಜಕಮೆನಿಸಿದ ಸಾಜದ ಪುಲಿಗೆಟೆಯ 
ತಿರುಳ ಕನ್ನಡದೊಳ್‌ ನಿರ್ವಾಜದೆಸಕದೊಳೆ ಪುದಿದೊಂದೋಜೆಯ ಬಲದಿನಿಯ ಕವಿತೆ 
ಪಂಪನ ಕವಿತೇ (ಪಂಪಧಾ. ೧೪-೫೮); ಅನಂತರಮಾ ಕಾಂತೆಯರ್‌ . . . ನಿಚ್ಚದಲ್ಲದ 
ರನ್ನವಚ್ಚಮಂ ತೆಗೆದಿಟ್ಟು ಮಿಜುಮಿಜುಗುವ ಪಟ್ಟುಡೆಯಂ ಸಡಿಲ್ಲಿ ಸಾಜದ 
ರಂಗುಸೀರೆಯನುಟ್ಟು ಜಲಕೇಳಿಗೆ ಮೇಳವಿಸಿದರ್‌ (ರಾಮಾಶ್ವ. ೧೨೬-೧೧). 
೬. ಸತ್ಯವಂತನಾದವನು; ಪ್ರಾಮಾಣಿಕ : ಥಳಕುಪಳಕುಗಳೇನೆ ಇರಲಿ ಯಾರು 
ಸಾಜ, ಅವನೆ ರಾಜ (ಇಂಗೀತ. ೩೭-೧೫). [ಆ ಸಂ. ಸಹಜ) 

ಸಾಜಂ (ಅ). ಸಹಜವಾಗಿ; ಸ್ವಾಭಾವಿಕವಾಗಿ : ಸಮವೃತ್ತಸಂಧಿಲಕ್ಷಣಸಮನ್ವಿತಂ 
ಜಾತ್ಮಲಂಕೃತಿಭ್ರಾಜಿಶಮುತ್ತಮಕಾವ್ಯಬಂಧದಂತಾ ದಮಿತಾರಿಗೆ ಸಾಜಮೊಪ್ಪುಗುಂ 
ಕಿಟುದೊಡೆಗಳ್‌ (ಶಾಂತಿ. ೩-೪೬). | ಆ ಸಾಜ। 

ಸಾಜಗಾರ (ನಾ). ಸಹಜತೆಯುಳ್ಳವನು; ಪ್ರಾಮಾಣಿಕ : ಅರಸ ಕರಸಿ, ಬಿರುದ 
ಹೊರಿಸಿ, ಮೆರಸಬಲ್ಲ, ಏನೆ ಇರಲಿ, ಸಾಜಗಾರ ಎನಿಸಲಾರ (ಇಂಗೀಶ. ೩೮-೩). 

[ಸಾಜ * - ಗಾರ (ಆ - ಕಾಣ) 

ಸಾಜತೆ (ನಾ). ಸ್ವಾಭಾವಿಕತೆ; ನೈಜತೆ: ಬಚ್ಚಿಟ್ಟುಕೊಂಡಿಹುದೆ ಸತ್ಕ ಮಿಥೈಯ 

ಹಿಂದೆ . . . ಬ್ರಹ್ಮಸೃಷ್ಟಿಗಳೇಕೊ ಮುಚ್ಚಿಹವು ಸಾಜತೆಯ (ಮಂಕುಕ.೩೧). 
(ಸಾಜ + - ತೈ) 


| 
| 
| 


ಸ್ಥಾನಕಗಳಲ್ಲಿ ಒಂದು; ಮಗ್ಗುಲಿನಿಂದ*ಕಾಣುವ (ಮುಖದ) ದೃಶ್ಯ ; [45 ಸಾಜಿಂದಿ (ನಾ). (ಸಾಮಾನ್ಯವಾಗಿ ವೇಶ್ಮೆಯರ ನರ್ತನಕ್ಕೆ )ಪಕ್ಕವಾದ್ಮ ನುಡಿಸು 


ಪಾರ್ಶ್ವಚಿತ್ರ : ಯಜು ಯಜುಪರಾವೃತ್ತಿ ಅರ್ಧಯಜು ಅರ್ಧಯಜುಪರಾವೃತ್ತಿ ಸಾಚಿ 
ಸಾಚಿಪರಾವೃತ್ತಿ ದ್ವ್ಯರ್ಧಾಕ್ಷಂ ತತ್ರರಾವೃತ್ತಿ ಪಾರ್ಶ್ವಗತಮೆಂಬ ನವಸ್ವಾನಕಂಗಳೊಳಂ 
(ಚಂದ್ರಪು. ಣ್‌-೭೦ ವ). ೩, [ನಾಟ್ಕ] "“ರೆಪ್ಪೆಯೊಳಕ್ಕೆ ಆಲಿಯನ್ನು ಸೇರಿಸಿ 
ವಕ್ರವಾಗಿ ನೋಡುವುದು'” (ಲಾಸ್ಮರಂ. ೨೭೫ ಗದ್ಮಾನುವಾದ) : ಸಮ ಸಾಚಿ ಅನುವೃತ್ತ 
ಅವಲೋಕಿತ ವಿಲೋಕಿತ ಉಲ್ಲೋಕಿತ ಆಲೋಕಿತ ಪ್ರವಿಲೋಕಿತ-ಈ ಎಂಟು 
ವಿಷಯಾಭಿಮುಖ ಆಲಿಯ ಭೇದಂಗಳ್‌ . . . ಸೊಗಯಿಸುವೆವೆಗುಡ್ಡೆಯೊಳೊಟ್ಟಿಗೆ 


45 


ವವನು; ಪಕ್ಕವಾದ್ಮಗಾರ : ಪಾತರದವರ ಗಂಡುಮಕ್ಕಳು ಸಾರಂಗ. 
ಮೃದಂಗಗಳನ್ನು ಬಾರಿಸಲಿಕ್ಕೆ ಕಲಿತು ಸಾಜಿಂದಿಗಳಾಗುತ್ತಾರೆ (ಕಛಾಗೆ. ೧೯೫). 
14 ಪಾರ. ಸಾರುಂದ; ಹಿಂ. ಮರಾ. ಸಾಜಿಂದಾ। 
ಸಾಜು, (ನಾ). (ನೃತ್ಯಕ್ಕೆ ಬೇಕಾದ) ಪರಿಕರ,-- ಸಲಕರಣೆ. 
ಸಾಜಿನವರು ಎ ನೃತ್ಯಕ್ಕೆ ಹಿಮ್ಮೇಳವನ್ನೊದಗಿಸುವವರು; ನೃತ್ಯದ 
ಪಕ್ಕವಾದ್ಮಗಾರರು: ನಿನ್ನ ಸಾಜಿನವರು ಖಡ್ಗವನ್ನು ಹಿಡಿಯಲಾರಂಬಿಸಿದರೆ, 


ಸಾಜ್ಕು ೮೪೫೭ ಸಾಡೇಸಾತ್‌ 


ಜಿಡ್ಡು ಸವರಿ ಮತ್ತೆ ಲಟ್ಟಿಸಿ ಪದರಗಳು ಬರುವಂತೆ ಮಾಡು: ಸಾಟಿ ಹಾಕಿ 
( ೪- ಪಾರ. ಸಾರ್‌; ಹಿಂ. ಮರಾ. ಸಾಜ್‌.! ಸಂ. ಸಜ್ಜಾ! ಮಾಡಿದ ಚಪಾತಿ ತುಂಬ ರುಚಿಯಾಗಿರುತ್ತದೆ (ರೂಢಿ). ಸಾಟಿಹಿಟ್ಟು ನ ಕಣಿಕದ 
ಸಾಜ್ಕು (ನಾ). (2): ನೈವೇದ್ಯಕ್ಕೆ ನಮ್ಮ ಮೂಲದ ಸಾಜಿನ ಭೂಮಿಯ ಮೇಲೇ | ಹಿಟ್ಟು: ಹೋಳಿಗೆ ಮೃದುವಾಗಲು ಸಾಟಿಹಿಟ್ಟು ಬನಿಯಾಗಿರಬೇಕು (ರೂಢಿ). 
ಪ್ರತಿದಿನದಲು ಕಟೆಯಲು ನಡಸುವ ಅಕ್ಕಿ ಸೇ ೧ ಉಭಯಂ . . . ಸ ೧/೨ ಸಾಜಿನಲೂ | ಕ (ಇ- ಮರಾ. ಸಾಟಾ] 
ಸ ೭೧/೨ ಉಭಯಂ ಭತ ಸ ೧೫ (ಎಕ. ೪ ಮೂಡಗೆ ೩೯-೬೭; 1587). ೬ ; 5: ಸಾಟಗಾಣು (ಕ್ರಿ. ಹೋಲಕೆಯನ್ನೊಳಗೊಂ೦ಡಿರು : ಸಾಟಗಾಣದ ಲಕ್ಷ್ಮಿ 


ಸಾಜ್ಯ (ಗು). ತುಪ್ಪದಿಂದ ಕೂಡಿದ; ಆಜ್ಮಸಹಿತವಾದ : ರಚಿತರುಚಿನಿಚಿತಶುಚಿ | | ಉರಸ್ಕಳವಾಗಿರೆ ಲೋಷ್ಠಕಾಸು ಎಂತು ಕಾಣಿಕೆ ನೀಡಲೊ (ಪುರಂದ. ೨೬೭-೬); ಕೋಟಿ 
!  ಮಾರ್ತಾಂಡಸಂಕಾಶಕಿರೀಟಕ್ಕೆ ಅಸಮಪ್ರಕಾಶ ಎಲ್ಲು ಸಾಟಿಗಾಣೆನು ಲವಲೇಶ 


ನಾವಿನ್ನು ತಂತಿಯನ್ನು ಬಾರಿಸಬೇಕಾಯಿತಲ್ಲ (ಯದುರಾ.೬೨). | | 

|| 
| 
| 


ಸಾಜ್ಯ ಬೋಜ್ಯಾಳಿಯಿಂ ನವನಾರಿಕೇಳಕದಳೀಫಳಪ್ರಸರದಿಂ . . . ರಾಜಿತಜಿನಾಧಿಪಂ ; 
ರಾಜಿಸುತೆ ನಲ್ಮೆಯಿಂ ಪೂಜಿಸಿದನೊಲ್ಮೆಯಿಂ (ರಾಜೇ, ೧೬-೫೧ ರಗಳ). [ಸಂ.) (ಎದಾಕ್ಕ. ೫೩-೨೨). [ಸಾಟಿ * ಕಾಣು (ಆ ಕಾಣ್‌)) 

ಸಾಟಿ, ಚಾಟ್ಮು (ನಾ). ೧. ಎಣೆ; ಸರಿ; ಸಮಾನ: "“ಸದ್ಯಕ್ನದೊಳ್‌ ಖಾಟಿ | | ಸಾಟಿಗೈ (ಕ್ರಿ). ಹೋಲಿಕೆಮಾಡು; ತುಲನೆಮಾಡು: ಶೈವಕವಿವೃಂದಮಂ ಭರದಿಂದೆ 
ಪೋಲ್ಪೆ ಪಡಿ ತೋಡು ಸಂಗಡಂ ಸಾಟಿ ಪಾಸಟಿಯೆನಲೆ ಪತ್ತುಗುಂ"" (ಕರ್ಣಾನಿ. ೧೪); | 10) ಕೊಂಡಾಡಿ ಕೃತಿ ಪೇಳ್ಳೆನುಳಿದರಂ ಕರದಿಂದೆ ಸಾಟಿಗೆಯ್ಕೆಂ (ಮಹಾನಿ. ೧-೨೦). 


ಗಣಿದದೊಳೇಂ ಕರುಮಾಡಂ ಪೊಣರ್ಚುವೊಡೆ ನೆಗಟ್ದ ದಿವಿಜರಾಜವಿಮಾನಕ್ಕೆಣೆ (ಸಾಟಿ, *- ಗೈ (ಆ ಕೆಯ್‌,)] 

ಪೋಲ್ವೆ ಸಮಂ ಸದೃಶಂ ತೊಣೆ ತೋಡನುಸಾರಿ ಸಾಟಿ ಪಾಸಟಿಯೆನಿಕುಂ (ಸುಕಮ | | ಸಾಟಿನ್‌, ಸಾಟೀನ್‌ (ನಾ). ೧. (ಒಂದು ನಿರ್ದಿಷ್ಟವಾದ ನೇಯ್ಗೆಯ 
೧೦-೫೧). ೨. ಹೋಲಿಕೆ; ತುಲನೆ: ನಿಮ್ಮ ಭಾಗ್ಯ ದೊಡ್ಡದೊ ನಮ್ಮ ಭಾಗ್ಯ ಕ್ರಮದಿಂದ ತಯಾರಿಸಲಾಗುವ) ನುಣುಪು ಮತ್ತು ಹೊಳಪುಗಳಿಂದ ಕೂಡಿದ 
ದೊಡ್ಡದೊ ಸಮ್ಮತಿಂದ ನಾವು ನೀವು ಸಾಟಿ ಮಾಡಿ ನೋಡುವ ಬನ್ನಿ (ಪುರಂದ .೨-೩೧ ಮೇಲೈಯುಳ್ಳ ಒಂದು ಬಗೆಯ ರೇಷ್ಮೆಬಟ್ಟೆ: ಆ ಅಂಗಡಿಯಲ್ಲಿ ಸಾಟನ್‌ 
ಳನುಪಲ್ಲವಿ). ಚಾಟ್ಕು: ೧. ದೊರೆಯುತ್ತಿದ್ದ ಸ್ವಲ್ಪ ಕೂಲಿಗೂ ಹೊಟ್ಟೆಗೂ ಚಾಟು |15) ಬಟ್ಟೆಯಲ್ಲಿ ಸಿದ್ಧಪಡಿಸಿದ ಉಡುಪುಗಳು ಚೆನ್ನಾಗಿವೆ (ರೂಢಿ). ಸಾಟೀನ್‌ : ೧. 
(ಪವನ). (ದೇ. ತೆಲು. ಸಾಟಿ./ ಮರಾ. ಸಾಟೀ, ಸಾಠೀ। ಕೆಂಪುಬಣ್ಣದ ಸಾಟೀನ್‌ ಅಂಗಿ ಆ ಮಗುವಿಗೆ ಚೆನ್ನಾಗಿ ಒಪ್ಪುತ್ತದೆ (ರೂಢಿ). ೨. ಒಂದು 

ಸಾಟ್ಮಿ, ಚಾಟ್ಕಿ, ಶಾಠಿ (ನಾ). ೧. (ಸಂನ್ಕಾಸಿಗಳು ಧರಿಸುವ ಕಾವಿಬಣ್ಣದ) ಬಗೆಯ ದಪ್ಪನಾದ ಒರಟು ಹತ್ತಿಬಟ್ಟೆ: (6). 1<- ಇಂ. Sateen] 

ಬಟ್ಟೆ; ವಸ್ತ್ರ: ಪಾಟಿ ಇಲ್ಲದವನು ಸಾಟಿ ಒಗೆದಾನೇ? (ಗಾದೆ. ೨. ಗೌರವಾರ್ಥ | | ಸಾಟಿಸು (ಕ್ರಿ). ಘೋಷಣೆಮಾಡು; ಸಾರು; ಪ್ರಕಟಿಸು: ತಾಟಿಸಿ ಪಟ್ಟಿಯಡ್ಡಣದ 
ವಾಗಿ ಕೊಡುವ ವಸ್ತ್ರ: (6. ಚಾಟ್ಮಿ: ೧.""ಸಾಟಿ (ಚಾಟಿ) ಶಾಟೀ - ಯತಿಗಳ ಬಿನ್ನಣಮಂ ಮೆಜದೆಲ್ಲ ವೀರರುಂ ಸಾಟಿಸಿ ಬೊಬ್ಬಿಡಲ್‌ (ಎಕ. ೪೬ ೬ಕಾರಿ.೨೪೮- 


ಮೈಬಟ್ಟೆ"" (ತದ್ಭಕೋ. ೪೪). ಶಾಠಿ: ೧. ಜ್ವಾಲೆಯು ಸಿಂಹಾಸನದ ಸಮಾಪಕ್ಕೆ ಬರಲು | 20| ೧೫;1224). "ಚಾಟಿಸ್ಕು' ಪರಾ. ॥ + -ಇಸ್ಮು./ ತೆಲು. ಸಾಟಿಂಚು। 
ವ್ಯಾಸರಾಯರು ತಮ್ಮ ಕಾವೀಶಾರಿಯನ್ನು ತೆಗೆದೊಗೆದರು. ದಳ್ಳುರಿಯಿಂದ ಶಾಠಿಯು | | ಸಾಟೀನ್‌ "ಸಾಟಿನ್‌' ನೋ. 


ದಗ್ಮವಾಗಿ ಜ್ವಾಲೆಯು ಶಾಂತವಾಯಿತು (ಕಛವಿ. ೯೮). | (ಸಾಟೈ "ಸಾಟೈ' ನೋ. 
ಶಾಠಿ ಆಪ್ಟಳಸುಎ (ಆಲಂ)ವಿನಾಕಾರಣ ಕೋಪಮಾಡಿಕೊಳ್ಳು : ಪಂಡಿತರಿಗೆ ! | ಶಾಟ್ಮೆ "ಸಟ್ಟಾ' ನೋ. 
ಕೋಪಬಂದು ಶಾರಿಅಪ್ಸಳಿಸಿ ಸಭೆಯಿಂದ ಹೊರಟೇ ಬಿಟ್ಟರು (ರೂಢಿ). ಸಾಟೆವ್ಯಾಪಾರ "ಸಟ್ಟಾವ್ಕಾಪಾರ' ನೋ. 
[ಆ ಪ್ರಾ. ಸಾಡೀ ./ಸಂ ಶಾಟೀ। 2: ಸಾಟೋಪ (ಗು). ಆಟೋಪದಿಂದ ಕೂಡಿದ; ಅಬ್ಬರ, ಆಡಂಬರಗಳಿಂದ 


ಕೂಡಿದ: ಸಾಟೋಪಭೂಪಚಾಪಜ್ಯಾಟಂಕಾರಕ್ಕೆ ಸುಗಿದು ಸಮದೇಭಕರೋನ್ಮೋಟಿತ 
ಮಹೀಜಮಂ ವಿಂಧ್ಮಾಟವಿಯಂ ಪೊಕ್ಕುದಾ ಮಹೋಗ್ರವರಾಹೆಂ (ಲೀಲಾನ. ೬-೧೭). 
[ಸ0.) 
ಸಾಠಾ (ನಾ). ಸಂಗ್ರಹ; ಶೇಖರಣೆ: ಅವನು ನಾಲಾಯಖನಿರುವನೆಂದು ಸಿದ್ಧಪಡಿ 
ಪರದೇಶದಿಂದ ಬರುವ ಚಿನ್ನ ಬೆಳ್ಳಿಯ ನಾಣ್ಮಗಳನ್ನು ದೇಶೀಯನಾಣ್ಯಗಳಿಗೆ ಸಾಟಿಮಾಡಿ | 30) ಸಲಿಕ್ಕೆ ನನ್ನಲ್ಲಿ ಸಾಕ್ಷಿಪುರಾವೆಯ ಸಾಠಾ ಇತ್ತು (ದೀಪಹ. ॥. ೩೭೦). "ಸಾಠೈಸು' ಪರಾ. 
ವರ್ತಕರು ಅದರಿಂದ ಲಾಭ ಸಂಪಾದಿಸುತ್ತಾರೆ (ಪ್ರವಾಇ. 1, ೫೫) ಸಾಟೈ. “ಸಟ್ಟಾ' ಹೋ. (ಇ- ಮರಾ. ಸಾಂಠಾ, ಸಾಂಠ್‌, ಸರ್‌! 
ಸಾಟಿವ್ಕಾಪಾರ = ಪರಸ್ಪರವಸ್ತು ವಿನಿಮಯ ಮಾಡಿಕೊಳ್ಳುವ ವ್ಯಾಪಾರ; | | ಸಾಶೈಸು (ಕ್ರಿ). ಸಂಗ್ರಹವಾಗು; ಶೇಖರವಾಗು: ಸಚಿವಾಲಯ ಕೋರಿಯ 


ಸಾಟಿ, ಸಾಟೆ (ನಾ). (ವ್ಯಾಪಾರದಲ್ಲಿ) ವಸ್ತುವಿನಿಮಯ; ಅದಲು 
ಬದಲು ಮಾಡಿಕೊಳ್ಳುವಿಕೆ: ಗೋಪಾಲ ಕೃಷಿ ವಾಣಿಜ್ಯ ವೈಶ್ನಧರ್ಮಂಗಳು 
ವಾರಣಾಸಿಯಲ್ಲಿ ಸಾಟಿಬೇಹಾರಧರ್ಮ ತಪ್ಪದೆ ಬೇಹಾರವ ಮಾಡಿ (ಎಕ. 1%, ಬೆಂಗಳೂ. 
೯೬-೩೯; 14027); ಅದೇನು ಎಮ್ಮೆ ದನ ಸಾಟಿ ಮಾಡಿದ ಹಾಗಲ್ಲ (ಸರಸ .೮೫); 


ಯಾವುದೇ ಪದಾರ್ಥ ಅಥವಾ ಪ್ರಾಣಿ ಮುಂತಾದುವನ್ನು ಕೊಟ್ಟು ವ್ಯೂಹದಲಿ ಸಾರೈಸಿದೆ ದ್ವೈತ. ಅದನಾವರಿಸಿದ ವಾಸ್ತುಶಿಲ್ಪದಲಿ ಮಾಯೆಯ ಅದ್ವೈತ! 
ಪ್ರತಿಯಾಗಿ ಮತ್ತೊಂದನ್ನು ಪಡೆಯುವ ವ್ಯವಹಾರ : (8. ಸಾಟಿಮದುವೆ ಎ (ಚಿಂತನ. ೬೩-೧೫). [ಆ ಸಾರಾ + - ಇಸ್ಫು) 
ಮನೆಯ ಹೆಣ್ಣುಗಂಡುಗಳನ್ನು ಪರಸ್ಪರರಿಗೆ ಕೊಟ್ಟು ತಂದು ಮಾಡುವ |3| ಸಾಡ (ನಾ). ಸಾಲು; ಪಂಕ್ತಿ: ಬಳಿಕಮಾ ಸಮಯದಿಂದಾತ್ಮಪ್ರದೇಶದಿ ತಳೆದ 
ಮದುವೆ: ವಾಗ್ದೇವಿಯಮ್ಮನ ಮನಸ್ಸಿನಲ್ಲಿ "ಸಾಟೆ ಮದುವೆಯಾದರೆ ಆದೀತು' ವಿಸರ್ಪಣಗಳನು ತಳುವದೇಯುಪಸಂಹರಿಪರಂತಿರಲದ ತಿಳಿವುದಾಗಮ ಸಾಡದಲ್ಲಿ 
ಎಂಬ ಯೋಚನೆಯಿತ್ತೊ ಏನೋ (ಸೃಪ್ನಹೊ. ೧೧೯). (ಪೂಜ್ಮಚ. ೯-೧೨೬). (7) 
[ಆ ಪ್ರಾ. ಸಟ್ಟ ./ ಮರಾ. ಸಾಟಾ, ಸಾಟೀ, ಸಾಠೀ./ ತುಳು. ಸಾಟೆ, ಸಾಟ್‌; | | ಸಾಡೆ (ನಾ). ೧. ಮದುವೆಯಾದ ಬಳಿಕ ನಾಲ್ಕನೆಯ ದಿವಸ ಐರಣೀಪೂಜೆಯ 
ತೆಲು. ಸಾಟ, ಸಾಟಾ | ಸಮಯದಲ್ಲಿ ವಧೂವರರಿಗೆ ವಸ್ತ್ರಗಳನ್ನು ನೀಡುವ ಒಂದು ವಿಧಿ : 
ಸಾಟ್ಮಿ (ನಾ). ಅರವತ್ತುವರ್ಷ : ಶುಚಿಯಾಗಿ ದಿಟಯೋಗಿಯ ಹುಟ್ಟಿನ ನೆಲವಾಗಿ | | ಸಾಡೆಯ ದಿವಸ ಕೂಸನ್ನೊಪ್ಪಿಸುವಾಗ ಮಾಲತಿಯನ್ನು ಶಿವಪ್ಪನಾಯಕನ ತೊಡೆಯ 
ನಿಂತಾಳ ಸಾಟಿ ದಾಟೀದ ಸುಗ್ಗಲವ್ಹೆ (ಸಿದ್ದಪು ೧-೯೯). ಮೇಲೆ ಕೂಡಿಸಿದಾಗ ಅವನು ಆನಂದಾಶ್ರುಭರಿತನಾಗಿದ್ದನು (ಗುರುಪ್ರ. ೫೮). 
[« ಪ್ರಾ. ಸಟ್ಕಿ ./ ಹಿಂ. ಸಾರ್‌; ಮರಾ. ಸಾಲ್‌, ಸಾರೀ ./ ಸಂ. ಷಷ್ಠಿ) ೨. ಮದುವೆಯ ರಾತ್ರಿಯ ಮೆರವಣಿಗೆ: ಮರುದಿನ ರಾತ್ರಿ ಸಾಡೇದ ಮೆರವಣಿಗೆ 
ಸಾಟ್ರಿ (ನಾ). ಚಿರೋಟಿ, ಚಪಾತಿ ಮುಂತಾದುವುಗಳ ಹಾಳೆಗಳ ನಡುವೆ | ಅದ್ಭುತವಾದ ವಿಜೃಂಭಣೆಯಿಂದ ಸುಮಾರು ಬೆಳತನಕ ಸಾಗಿತು (ಅನ್ನ. ೨೪೯). 
ಜಿಡ್ಡನ್ನು ಸವರಿ ಮತ್ತೆ ಲಟ್ಟಿಸಿ ಪದರಗಳು ಬರುವಂತೆ ಮಾಡುವಿಕೆ: ಸಾಟಿ [ಇ- ಮರಾ. ಸಾಡೇ./ತೆಲು. ಸಾರೆ ಎ ಗಂಡನ ಮನೆಗೆ ಕಳುಹಿಸುವಾಗ ಮಗಳಿಗೆ 
ಇಲ್ಲದೆ ಮಾಡಿದ ಚಪಾತಿ ಒರಟಾಗಿರುತ್ತದೆ (ರೂಢಿ). 45) ಕೊಡುವ ಬಳುವಳಿ 


ಸಾಟ ಜಾಕು ಎ ಚಿರೋಟಿ, ಚಪಾತಿ ಮುಂತಾದುವುಗಳ ಹಾಳೆಗಳ ನಡುವೆ ಸಾಡೇಸಾತ್‌, ಸಾಡೇಸಾತ, ಸಾಡೇಸಾತಿ (ನಾ). ೧. ಒಂದು ಸಂಖ್ಯೆ; ಏಳೂವರೆ; 


ಸಾಡೇಸಾತ 


ಏಳರ ಮೇಲೆ ಅರ್ಧ. ಸಾಡೇಸಾತ: ೨.(ಆಲಂ) ಏಳೂವರೆವರ್ಷಗಳ ಕಾಲ 
ಕಾಡುವ ಶನಿ, -- ಅನಿಷ್ಟ; ಏಳರಾಟ: ನಮಗೆ ಪಂಚಮಶನಿ ಸಾಡೇಸಾತ 
ಮೊದಲಾದ ಕ್ರೂರಗ್ರಹಗಳ ಪೀಡೆಯುಂಟು (ಕೃಷಿಪ್ರ. ೨೨೦). ೩. ಅನಿಷ್ಟವ್ಯಕ್ತಿ; 
ಕೆಟ್ಟಿವೃಕ್ತಿ: ಗಂಡ ಅಂಬೊ ಅಭಿಮಾನಾನಾದರೂ ಆ ಸಾಡೇಸಾತಕ್ಕೆ ಐತಾ? 
(ಬೆಂಗಬ. ೧೭೬). ಸಾಡೇಸಾತಿ: ೩. ಏನಾದರೂ ಕೈಯಾಗ ಇಟ್ಟಾಂಗೆ ಮಾಡಿ ಅವನ್ನ 
ಅಟ್ಟಿಬಿಡು ಹೋಗಲಿ ಸಾಡೇಸಾತಿ (ತೃಲಾಜ. ೨೬). ೪. ಅನಿಷ್ಟಸೂಚಕವಾದುದು; 
ಅಶುಭಸೂಚಕವಾದುದು : ಥತ್‌ ಈ ಸಾಡೇಸಾತಿಗೆ ಬಂದ ರೋಗವೆ . . 
ಕಾಗೆಯನ್ನು ಸ್ವಲ್ಪ ಓಡಿಸಿರೋ (ಮೂರುದಾ. ೯೫). 
ಸಾಡೇಸಾತ್‌ಶನಿ ದ ಏಳೂವರೆವರ್ಷಗಳ ಕಾಲ ಕಾಡುವ ಶನಿ; ಏಳರಾಟ; 

೫ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಜನ್ಮರಾಶಿಯಿಂದ ಮುಂದೆ ಮೂರು 
ಮನೆಗಳಲ್ಲಿ ಒಟ್ಟು ಏಳೂವರೆ ವರ್ಷಗಳಿರುವ ಶನಿ ಅನಿಷ್ಟಫಲದಾಯಕ: 
ಒಟ್ಟಾರೆ ಮೇಲೆ ನಸಗಿದು ""ಸಾಡೇಸಾತ್‌ಶನಿ'' ಹಿಡಿದ ಕಾಲವೆಂದು ಕಾಣುತ್ತದೆ 
(ರೂಪಸಂ. ೩೩). [ಇ ಹಿಂ. ಸಾಢೇಸಾತೀ; ಮರಾ. ಸಾಡೇಸಾತೀ। 

ಸಾಡೇಸಾತ "ಸಾಡೇಸಾತ್‌' ನೋ. 

ಸಾಡೇಸಾತಿ "ಸಾಡೇಸಾತ್‌' ನೋ. 

ಸಾಣ್ಮ "ಸಾವಣ' ನೋ. 

ಸಾಣ್ಮ, ಸಾಣು, ಸಾಣೆ (ನಾ). ೧. ಒಂದು ಬಗೆಯ ಕತ್ತಿ: "ಸಾಣಕತ್ತಿ' ಪರಾ. 
೨. ಗರಡಿಮನೆಯಲ್ಲಿ ಅಂಗಸಾಧನೆ ಮಾಡಲು ಬಳಸುವ ಒಂದು ಬಗೆಯ 
ಸಾಧನ: ಸಾಣವನುದ್ದಕಿಟ್ಟಾನೆನೆ ವೃಕ್ಷವ ಹೂಣಿ ಕಿತ್ತಿಟ್ಟಾನುತಿಹರು (ಭರಚ. 
೬೩-೬೬); ಸಾಣಮಂ ಜಡಿವುತ್ತಂ ಮಲ್ಲರ್ನಲಿನಲಿದೈತರೆ (ಬೀಳವಂ. ೧-೩೧). "ನಿಡುಸಾಣ' 
ಪರಾ. ಸಾಣು: ೧. "ಸಾಣುಕತ್ರಿ' ಪರಾ. ಸಾಣ್ಮೆ: ೧. ರನ್ನದ ಚೆಲ್ವಿನ ಹತ್ತಕಡಕು 
ರಾಜಿಸಲು ಒತ್ತಿಲಿರ್ದನು ಸಾಣೆಯನೂಟ್‌ ಭೂಭುಜನತ್ತ ನೋಡುತ ಗಾಡಿಕಾಲ 
(ನಾಗಕು. ೬-೫0). [?) 

ಸಾಣಂಗ, ಸಾಣಂಗಿ (ನಾ). ಒಂದು ಬಗೆಯ ಧಾನ್ಯ; ಕಡಲೆ: ಬಸಲೆ 
ಸೊಪ್ಪು, ಸಾಣಂಗಬೇಳೆ, ಅಮರದವಳ್ಳಿ . . . ಅಭ್ಮಂಗನಸ್ನಾನ ಇವೆಲ್ಲಂ ಪಥ್ಮಂಗಳು 
(ಸಕವೈ. ೪೦೧). ಸಾಣಂಗಿ : ""ಮುಸೂರವಿದಲದ-ಸಾಣಂಗಿಬೇಳೆಯ'' 
(ಬಾಹಟೀ. ೨-೫-೧೧೪ ವ); ಬಿಳಿಯ ಸಣ್ಣಕ್ಕಿ ಸಾಣಂಗಿಯನೆರೆದ ಬೇಳೆ (ಎವೇಭ. ೧೧- 
೨೩). "ಚಣಗೆ', "ಚಾಣಂಗಿ' ಪರಾ. ಆ ಸಂ. ಚಣಕ] 

ಸಾಣಂಗಿ 'ಸಾಣಂಗ' ನೋ. 


ಲೆ 


ಸಾಣಕತ್ತಿ, ಸಾಣಾಕತ್ತಿ, ಸಾಣಾಗತ್ತಿ, ಸಾಣುಕತ್ತಿ, ಸಾಣೆಗತ್ತಿ (ನಾ). ಒಂದು |30 


ಬಗೆಯ ಕತ್ತಿ : ಕೃಷ್ಣಾಜನ ಒರೆಯಲ್ಲಿರುವ ಸಾಣಕತ್ತಿಯೂ ಸಹ ಸಹದೇವನ 
ಆಯುಧಗಳು (ಕೃವಾಎ. ೭೨). ಸಾಣಾಕತ್ತಿ : ಸಾಣಾಕತ್ತಿ, ಫಿರಂಗಿಕತ್ತಿ... ಮೊದಲಾದ 
ಆಯುಧಗಳನ್ನು (ಕಾಣಿಕೆಯಾಗಿ) ತಂದು . . . ಸಮಯವನ್ನು ಕಾಯುತ್ತಿದ್ದರು 
(ಕೃವಾಸ ೧೧೮); ರುಡಿದು ಸಾಣಾಕತ್ತಿಗಳೆ ಹೆಜ್ಜೆಪಾಡಿನಿಂ ಪಿಡಿದು (ಕೃಷ್ಣವಿ. ೨-೮). 
ಸಾಣಾಗತ್ತಿ : ಸಾಣಾಗತ್ತಿ ಧರಿಸುವ ಚಕ್ರಬಾಹುರಿಯೂ ಹರಿಗತ್ತಿ ಸಿರಿಗತ್ತಿ 
. « - ಧರಿಸಿ ವಾಲಗದಿ ನಿಂದಿಹರು (ಸೌಂದಕಾ. ೩-೧೧೧). ಸಾಣುಕ ತ್ತಿ : ಆ ಸಾಧನೆಯಷ್ಟೂ 
ಆ ತರುವಾಯದಲ್ಲಿ ಗರುಡಿಯಲ್ಲಿ ಕ್ಷತ್ರಿಯನಾಗಿ ಯಿದ್ದಂಥಾ ಗುರುವಿನಿಂದ ಸಾಣುಕತ್ತಿ 
ಯಿಂದ ಮಾಡಲು ತಕ್ಕಂಥಾದು (ಖಡ್ಗಟೀ. ೫-೭೭). ಸಾಣೆಗತ್ತಿ : ಸಾಣೆಗತ್ತಿಯನ್ನೂಟ್‌ 
ಕೊಂಡು ಜಾಣಶಿರೋಮಣಿ ನಿಂದಿರ್ದನು ಪಂಚಬಾಣ ಬಿಲ್ಲೂಜ್‌ ನಿಂದಂತೆ 
(ನಾಗಕು. ೬-೪೭). [ಸಾಣ್ಮ 3" ಕತ್ತಿ] 

ಸಾಣವ (ನಾ). ಒಂದು ಸಂಖ್ಯೆ; ತೊಂಬತ್ತಾರು : ಬಾರಹಕೋಟಿ ಸಾವಂತರು 
ಗಳೊಗ್ಗಿನಿಂ ಸಾಣವ (ಪಾಳಾಂ. ಸಾರ್ವ, ನಡೆವ) ಲಕ್ಷ ತೊಂಭತ್ತಾಬುಜಾತ್ಮಶ್ವ ಯೆಡಬಲದಿ 
ಉಕ್ಕಿ ಕವಿದುದು (ಸಿಂಗಿರಾ. ೩೦-೬). (4- ಮರಾ. ಶಾಣ್ಣವ, ಶಾಣ್ಣಾ] 

ಸಾಣಾಕತ್ತಿ "ಸಾಣಕತ್ತಿ' ನೋ. 

ಸಾಣಾಗತ್ತಿ "ಸಾಣಕತ್ತಿ' ನೋ. 

ಸಾಣಿ "ಸಾಹಣಿ' ನೋ. 


೮೪೫೮ 


ಸಾಣೆ 
2 


ಸಾಣಿಗ "ಸಾಹಣಿಗ' ನೋ. 

ಸಾಣಿಗ್ನ (ನಾ). ಆಯುಧಗಳನ್ನು ಸಾಣೆ ಹಿಡಿಯುವವನು, - ಮಸೆದು ಹರಿತ 
ಗೊಳಿಸುವವನು : ಲಾಳಕರ್‌ ಸಾಣಿಗರ್‌ ಕೆಲಸಿಗರ್‌ . . . 
ಮುಖ್ಯರೊದಗಿ ಬರುತಿರ್ದರೇಂ ವಣ್ಣಿಸುವೆನು (ಚಿಬಪು. ೪೭-೪೧). 

(ಸಾಣೆ, + - ಇಗ) 

ಸಾಣಿಗಾಅಿ (ನಾ). ಕುದುರೆಯನ್ನು ಪಳಗಿಸುವವನು; ಕುದುರೆಸವಾರ : 

ತೇಜಿಯ ತಿದ್ದುವ ಸಾಣಿಗಾಅರ ಕೇರಿ ರಾಜಿಸಿತಖಿಳವೈಭವದಿ (ಅಬ್ಬಲೂ. ೩-೧೧೯). 
[ಹಾಣಿ (ಆ ಸಾಹಣಿ) 4 - ಕಾಣ) 

ಸಾಣಿಗ್ನೆ (ನಾ). ಸಾಣೆಯ ಕಲ್ಲು; ಗಂಧ ತೇಯುವ ಕಲ್ಲು : ಪಡುವೆಟ್ಟಿನೆಡೆ 
ಯೊಳೊಪ್ಪುವ ಕಡಲೊಡೆಯನ ಮಡದಿ ತೇದ ಸಿಂದೂರದ ಕೆಂಪಿಡಿದೆಸೆವ ಸಾಣಿಗೆಯಿದೆನೆ 
ಬೆಡಂಗುವಡೆದಿರ್ದುದಸ್ತಭಾಸ್ಕರಬಿಂಬಂ (ರಾಜಶೇ. ೧೧-೩). [ಆ ಸಣ್ಣಿಗೆ] 

ಸಾಣಿಗ್ಮೆ "ಸಾರಣಿಗೆ' ನೋ. 

ಸಾಣಿಬಳೆ, ಸಾಣೆಬಳೆ (ನಾ). ನಕ್ಕಿ, ನಕಾಸೆಗಳಿಲ್ಲದ ಸಣ್ಣಗಾತ್ರದ ಗಾಜಿನ 
ಸಾದಾಬಳೆ : ಸಾಣಿಬಳೆಗಳು ಕಿವಿಗೆ ಇಂಪುಮಾಡುವಂತೆ ರುಣಗುಡುತ್ತಿದ್ದುವು 
(ವಂಶವೃ. ೧೦೬). ಸಾಣೆಬಳೆ : ಸಾಣೆಬಳೆ, ರೇಷ್ಮೆ ಬಳೆ, ಮುತ್ತೈದೆಬಳೇ! ನಾನಾ 
ಬಣ್ಣದ ಬಳೇ! (ದಾನಟಂ. ೭೯). [ಸಾಣಿ, *- ಬಳ್ಳೆ) 

ಸಾಣಿಸು (ಕ್ರಿ). ೧. ಒಂದರಿಯಾಡು ; ಜರಡಿಯಿಂದ ಶೋಧಿಸು : ಒರಳಲ್ಲಿಯ 
ಒಬ್ಬೆಯನ್ನು ಮಗುಚುವುದಕ್ಕೂ ಅವಲಕ್ಕಿಯನ್ನು ಸಾಣಿಸುವುದಕ್ಕೂ ಒಂದು 
ಹೆಣ್ಣಾಳನ್ನು ಇಟ್ಟಿದ್ದರು (ಚಳಕ. ೨); ನಾವು ಕಣಕವನ್ನು ಸಾಣಿಸಿ ತವಡು ಚಲ್ಲಿಬಿಡುತ್ತೇವೆ 
(ಭಾರಸಂ. ೨೫೯). ೨. (ಆಲಂ) ಶುದ್ಧಾಶುದ್ಧಗಳನ್ನು ಪ್ರತ್ಶೇಕಿಸು,-- 
ಬೇರ್ಪಡಿಸು: ಲಿಂಗ ಕಟ್ಟಿಕೊಳ್ಳಬೇಕು; ಜನಿವಾರ ಧರಿಸಬೇಕು; ಗಡ್ಡ ಇರಬೇಕು 

- ಇಂತಹ ಕಾಲಿಕಸಂಗತಿಗಳನ್ನು ಸಾಣಿಸಿ, ಸಣ್ಣಿಸಿ ಸಾರ್ವಕಾಲಿಕವಾಗಿ ನಿಲ್ಲುವ 

ವಿಚಾರಗಳಷ್ಟೇ ಸ್ವೀಕರಿಸತಕ್ಕದ್ದು (ಯಕ್ಷಪ್ರ ೧೭೫). [ಇ ಸಾರಣೆ 4 - ಇಸು) 

ಸಾಣು "ಸಾಣ್ಮ' ನೋ. 

ಸಾಣುಕತ್ತಿ 'ಸಾಣಕತ್ತಿ' ನೋ. 

ಸಾಣೆ, (ನಾ). ಗಂಧವನ್ನು ತೇಯುವ ಕಲ್ಲು; ಗಂಧದ ಕಲ್ಲು : "“ಸ್ಫುರಣಿಯೆನೆ 
ಸಾಣೆ'' (ಮಂಗರಾ. ೮೮-೩೮); ಸಾಣೆಯ ಮೇಲೆ ಶ್ರೀಗಂಧವ ತೇಯುವರಲ್ಲದೆ ಇಟ್ಟಿಗೆಯ 
ಮೇಲೆ ತೇವರೆ (ಪ್ರಭುವ. ೧೫೮); ಪಳುಕಿನೊಳೆಸವ ಸಾಣೆಯೊಳು ಗಂಧವನೊರ್ವ 
ತೊಳಪಗಣ್ಣವಳರೆವುತಿರೆ ಇಳೆಯೊಳವಳ ನೋಡಿಯಳುಕದ ತಾಪಸಬಳಗವನಾ 
ಕಂಡಜೌಯೆಂ (ಅಂಜಚ. ೩-೭೦). "ಸಾಣಿಗೈ,' ಪರಾ. (ಆ ಸಣ್ಣ) 

ಸಾಣೆ (ನಾ). ೧. ಆಯುಧ ಮೊದಲಾದುವನ್ನು ಹರಿತಗೊಳಿಸಲು ಮಸೆಯುವ 
ಕಲ್ಲು,-- ಉಜ್ಜುವ ಕಲ್ಲು : ಪೊಳೆವ ಸಂಜೆಯ ಕಂಪದು ಸಾಣೆಗೊಡ್ಡಿದಿಟ್ಟಗೆಯ 
ರಜಂಬೊಲೆಂಬಿನೆಗಮಸ್ತಮಯಕ್ಕಿಲಿದಂ ದಿವಾಕರಂ (ಪಂಪಭಾ. ೧೦-೩೫); ಮಸೆವ 
ಸಾಣೆಯಂತೆ ವೈಹಾಳಿಯ ಕುದುರೆಯಂತೆ (ಧರ್ಮಾಮ್ಮ. ೯-೨೩); ಶಿವನ ಕಾರುಣ್ಮಾಯುಧವೆ 
ಮಸೆದುದು ಸುರೇಂದ್ರಸ್ನೇಹಸಾಣೆಯಲಿ (ಕುಮ್ಮಾಅ. ೧೧-೨೮). "ಕರಸಾಣೆ' ಪರಾ. 
೨. (ಚಿನ್ನ, ಬೆಳ್ಳಿ, ವಜ್ರ ಮುಂತಾದುವುಗಳಿಗೆ) ಹೊಳಪನ್ನು ಕೊಡಲು ತಿಕ್ಕುವ 
ಕಲ್ಲು; ಮೆರುಗನ್ನು ಕೊಡಲು ಉಜ್ಜುವ ಕಲ್ಲು : ಸಾಣೆಯಲ್ಲಾ ಭಕ್ತ 
ಗುಣಮಣಿ ಜಾಣನಲ್ಲಾ ಪರಮತತ್ವದೊಳೇಣಿಯಲ್ಲಾ ಮುಕ್ತಿಗೇಜುವ ನಿಮ್ಮ 
ಬಸವಣ್ಣ (ಬಸಪು. ೩೭-೪೯); ಸಾಣೆಯ ಮೇಲೆ ರನ್ನಗಳಿಟ್ಟು ಮಸೆದೊಪ್ಪಗಾಣಿಸಿ 
ಕುಡುವ ತೇಟಿಗರು. . . ವಾಣಿಜರಿರ್ದರಿಕ್ಕೆಲದಿ (ಮೋಹತ. ೩-೨೬). ೩, ( ಚಿನ್ನ, ಬೆಳ್ಳಿ 
ಮುಂತಾದುವನ್ನು) ಪರೀಕ್ಷಿಸುವ ಕಲ್ಲು; ಒರೆಗಲ್ಲು : '"ಶಾಣಃ ನಿಕಷು, ಕಷ: 
- ೩ ವರೆಗಲ್ಲಿನ ಪೆಸರು, ಸಾಣೆಯು'' (ಸಿದ್ಧಾಂತಿ. ೩೧೬). ೪. (ಮಸೆಗಲ್ಲಿನ ಮೇಲೆ) 
ಮಸೆಯುವಿಕೆ; ಸಾಣೆಹಿಡಿಯುವಿಕೆ : ಶೋಕವಿಮ್ಮಡಿಸಿತ್ತು ಚಿತ್ತವ್ಕಾಕುಳತೆಯಾ 
ಸತಿಯ ನುಡಿಗಳನೇಕ ಸಾಣೆಯ ಸರಳು ಮುಜ್‌ದವು ನೃಪನ ಹೃದಯದಲಿ 
(ಕುವ್ಮಾಬ್ರೋ, ೭-೧೮); ಚಿಪ್ಪಿಗರು ಸಾಣೆಯಂ ಹಿಡಿಯುವವರು . . . ಮೊದಲಾದ 
ನಾನಾಜಾತಿಯವರಿಗೆ ಬೇರ್ಬೆರೆ ಬೀದಿಗಳಂ ಹಂಚಿ (ಸೌಗಂಧಿ. ೧೩೫-೭). 


ಜೂಜುಗಾಜರ 


ಸಾಣೆ 


3 


ಸಾಣೆನಾಲಗೆ ಎ ಹರಿತವಾದ ನಾಲಗೆ : ಸಿದ್ದಣ್ಣನಂಥಾ ಸಾಣೆನಾಲಗೆಯ, | 

ದೊರೆಗಳ ಬಣ್ಣದ , ವ್ಯಕ್ತಿಯ ಮೇಲೆ ಜನರು ಸ್ಕಾಭಾವಿಕವಾಗಿಯೇ ಅಭಿಮಾನ | 
ತಾಳಿದರು (ಒಡ್ಡಿಉ. ೧೩೨). ಸಾಣೆಯಲಗು = ೧. ಸಾಣೆ ಹಿಡಿದು ಹರಿತಗೊಳಿಸಿದ | 
ಆಯುಧದ ಅಂಚು : ಮಾಣದಸುರರ್‌ ಗಾಯನಡೆದುರುಳೆ ಮುಪ್ಪುರಕೆ ಸಾಣೆ | 
ಯಲಗಿನ ಸರಳ್‌ ಸುರಿದುವು (ಚಿಬಪು. ೪೩-೨೧); ಪೊಸಸಾಣೆಯಲಗಿನ ಸರಳ್ಗ ಳನೆಚ್ಚು | 
ಕರ್ಣಜಂ ಪೋರ್ಗಳನವನ ಮೈಯೊಳು ಕಾಣಿಸೆ (ಚೈಮಿಬಾ. ೧೨-೨೧). ೨. ಮಸೆಗಲ್ಲಿನ | 
ಮೇಲೆ ಉಜ್ಜಿ ಮೊನಚುಗೊಳಿಸಿದ ಬಾಣ; ಹರಿತವಾದ ಬಾಣ : 
ಯಲಗಿನ ಸರಿಯ ಸೋನೆಯ ಚಾಣತನವೋ ಜಯದ ಸುಭಟರ ಕಾಣೆನ್ಶೈೆ 
(ಕುವ್ಮಾಕ. ೨೦-೪೦). 1ಆ ಸಂ. ಶಾಣ] 

ಸಾಣ್ಮೆ "ಸಾವಣ' ನೋ. 

ಸಾಣ್ಮೆ "ಸಾಣ್ಣ' ನೋ. | | 

ಸಾಣ್ಕೆ (ನಾ). [ಸಂಗೀತ] (?) : ನಾದಕಟ್ಟುಗಳಿಂ ತಂತ್ರಿಗಳಂ ಸಾಣೆ ವರಕು i 
ಮಾಟುಗಳಿಂ ಹದಗೊಳಿಸಿ ಆಯಾ ರಾಗಾನುಗುಣಮಾಗಿ ಮೇಳೈಸಿ (ವಿವೇಕ. ೨೩೭). | 
"ವರಕ್ಕು' ಪರಾ. (11 

ಸಾಣೆಕಲ್‌ "ಸಾಣೆಗಲ್ಲು' ನೋ. 

ಸಾಣೆಕಲ್ಲು "ಸಾಣೆಗಲ್ಲು' ನೋ. 

ಸಾಣೆಕಲ್ಲ್ಯು (ನಾ). ಒರೆಗಲ್ಲು; ನಿಕಷ: ಸಾಣೆಕಲ್ಲಿನಲ್ಲಿ ಒರೆ ಹಚ್ಚದ ನವರತ್ನಗಳು 
ಪ್ರಕಾಶಿಸುವುವೇ? (ಪ್ರತಾಪ. ೩). (ಸಾಣೈ * ಕಲ್ಲು (ಆ ಕಲ್ಮ್‌)| 

ಸಾಣೆಖಂಡೆಯ (ನಾ). ಒಂದು ಬಗೆಯ ಕತ್ತಿ, - ಖಡ್ಗ : ಕಟ್ಟಿದ ಬಾಕು ಕಲಕಿದ | 
ಬೊಟ್ಟಸದಿರೆ. ಸಾಣೆಖಂಡೆಯ ಪೊಳೆಯಲಾ ದಿಟ್ಟ 
(ಸಾಗಕು. ೬-೪೫). (ಸಾಣ್ಮೆ (ಆ ಸಾಣ್ಮ) 3- ಖಂಡೆಯ,) 

ಸಾಣೆಗಟ್ಟು (ತ್ರಿ). ೧. ಆಯುಧಗಳನ್ನು ಮಸೆದು ಹರಿತಗೊಳಿಸು : «0 
೨. ಸಾಣೆಯ ಕಲ್ಲನ್ನು ಕಟ್ಟು : ಅಂತಪೂರ್ವಂಗಳಾಗಿ ತೊಳಗುವ ಕಿಜುದೊಡೆ 
ಗಳುಡುವಡರ್ದನ್ನಮಾರೂಡಸರ್ವಜ್ಞನ ದೂಡ್ಡ ಮಾರ್ಗಂಗಳೆಳವಾಟ್‌ಯ 
ದಿಂಡಿನೊಳ್‌ ಸಾಣೆಗಟ್ಟಿದಂತಾದುವು (ಪಂಪಭಾ.' ೨-೩೯ ವು. (ಸಾಣೆ 4 ಕಟ್ಟು) 

ಸಾಣೆಗತ್ತಿ "ಸಾಣಕತ್ತಿ' ನೋ. 

ಸಾಣೆಗಲ್ಲು, ಸಾಣೆಕಲ್‌, ಸಾಣೆಕಲ್ಲು (ನಾ). ಗಂಧವನ್ನು ತೇಯುವ ಕಲ್ಲು; 
ಗಂಧದ ಕಲ್ಲು : ಮುದದಿಂದ ತೊಳೆದನಾ ಸಾಣೆಗ!ಪಾಶಾಂ. ಕ1ಲ್ಲಂ ಕರಂ ದೇವನಂ 
ನೋಡುತಂ ಮೊಳಕಯ್ಯುಮಂ ತೊಳೆದು. .. ತೇದನೊಲವಿಂದೆ ಮೊಳಕಯ್ಯನಾನಂದದಿಂ 
(ಒಲರ. ದೇ. ೧೯೧-೧೮); ತನ್ನಯ ಬಲದ ಮೊಳಕ್ಕೆ ಸಾಣೆಗ(ಪಾಠಾಂ. ಕಲ್ಲಲಿ ನಿಲಿಸಿ ತವೆ 
ತೇದುತ್ತಮಶ್ರೀಗಂಧಮಂ ಪಡೆದು ಮಲಹರಂಗರ್ಪಿಸಿ (ಬಸಪ ೨೭-೬). ಸಾಣೆಕಲ್‌ : 
ಮಟ್ಟಿ ಶ್ರೀಗಂಧವನು ಇಟ್ಟು ತಾ ನೊಸಲೊಳಗ ನೆಟ್ಟನೆಯೆ ಸ್ವರ್ಗ ಪಡೆವಡೆ ಸಾಣೆಕಲ್‌ | 


ಸಾಣೆ 


ಕೆಟ್ಟ ಕೇಡೇನು (ಸರ್ವಜ್ಞ. ೯೨೪). ಸಾಣೆಕಲ್ಲು, : ಸಾಣೆಕಲ್ಲೊಳು ಗಂಧ ಮಾಣದಲೆ 
ಎಸೆವಂತೆ ಜಾಣಸದ್ಗುರುವಿನುಪದೇಶದಿಂ ಮುಕ್ತಿ ಕಾಣಿಸುತ್ತಿಹುದು (ಸರ್ವಜ್ಞ. ೬೭); 
ಸಾಣೆಕಲ್ಲನ್ನು ತರಿಸಿಕೊಂಡು, ತಾವು ಸಂಗಡ ತಂದಿದ್ದ ಮಾತ್ರೆಯನ್ನು ಜೇನುತುಪ್ಪದಲ್ಲಿ | 35 
ಒಂದೂವರೆ ಸುತ್ತು ತೇಯ್ದು . . . ಮಗುವಿನ ಬಾಯಿಗೆ ಇಟ್ಟರು (ವಂಶನ್ಯ ೫೩). 
(ಸಾಣೆ, 4 ಕಲ್ಲು (ಆ ಕಲ್ಕ್‌) 

ಸಾಣೆಗಾಣಿಸು (ಕ್ರಿ). ಸಾಣೆಯನ್ನು ಹೊಂದು; ಸಾಣೆಹಿಡಿಯಲ್ಪಡು : 
ಮದನಾಸ್ತ್ರಂ [ಕರ ಸಾಣೆಗಾಣಿಸಿದುದೆಂಬಂತಾಗೆ ನಿನ್ನೊಂದು ಕಂದಿದ ಮೆಯ್ಕೆನ್ನಯ 
ತೋಳೊಳೊಂದೆ ಸಿರಿಯಂ ನೀನುಯ್ದು ತೊಲಟ್ಟಾ (ಳ್ಲು] ರಾಗದಿನೆನ್ನೊಳ್‌ ಸುಕಮಿರ್ಪದು 
(ಹಂಪಭಾ, ೮-೬೬). [ಸಾಣೆ * ಕಾಣಿಸು] 

ಸಾಣೆಗಾಣು (ಕ್ರಿ). (ಆಯುಧವು) ಮಸೆಗಲ್ಲಿನ ಮೇಲೆ ಮಸೆದು, ಹರಿತ 
ಗೊಳ್ಳು, - ತೀಕ್ಷ್ಣಗೊಳ್ಳು : ಸಾಣೆಗಂಡಲಗಿವನು ಸಮರಕೆ ಹೂಣಿಗನು 
ರಿಪುಬಲದ ಹಾಣಾಹಾಣಿಕಾಅನು (ಕುವ್ಕಾಕ. ೧೬-೨೦). [ಸಾಣ್ಣೆ *- ಕಾಣು (£ಕಾಣ್‌)) 

ಸಾಣೆಗಾರ "ಸಾಣೆಗಾಅ' ನೋ. 
ಸಾಣೆಗಾಅ, ಸಾಣೆಗಾರ (ನಾ). ಆಯುಧಗಳನ್ನು ಮಸೆಗಲ್ಲಿನ ಮೇಲೆ 


೮೪೫೯ 


ಕೈಮುಗಿದ ರಾಯನಿಗೆ | [20 


30 


ಸಾತಾನಿ 


ಮಸೆದು ಹರಿತಗೊಳಿಸುವವನು; ಸಾಣೆಹಿಡಿಯುವವನು : 
ಮುದ್ಗರ ತೋಮರಗಳ ಮಸೆವಸಿಕಲಿಗೆಯ್ವ ಸಾಣೆ[ಪಾರಾಂ.ಣಿ]1ಗಾಲ ಕಣ್ಣೆಸೆದರಾ 
ಕುಮ್ಮಟಿದೊಲೆಗೆ (ಕುರಾಸಾಂ. ೩೭ -೬೧). ಸಾಣೆಗಾರ : ದಡಿ, ರಸ, ಕವಣೆ... 
ಹೊಡೆಗಣೆ - ಇನ್ನೂ ಮೊದಲಾದ ಅಸಂಖ್ಯಾತವಸ್ತುಗಳನ್ನು ಕಮ್ಮಾರರೂ, ಕಲ್ಕುಟಿಗರೂ, 
|  ಬಡಗಿಗಳೂ, ಸಾಣೆಗಾಗರೂ ಸೇರಿ ಜೋಡಿಸುತ್ತಾರೆ (ನಂಜುಂಡ. ೯-). [ಸಾಣೆ *- - ಕಾಟ] 
| ಸಾಣೆಚಕ್ರ (ನಾ). ಆಯುಧಗಳಿಗೆ ಸಾಣೆ ಹಿಡಿಯುವ ಚಕ್ರ : ಮನ್ಮಥನ 
|. ಬಾಣಂಗಳಂ ಮೊನೆಮಾಡುವ ಸಾಣೆಚಕ್ರವೊ (ಸೌಗಂಧಿ. ೫೭೦--೯). [ಸಾಣ್ಮ * ಚಕ್ರ) 
| ಸಾಣೆಬಳೆ “ಸಾಣಿಬಳೆ' ನೋ. 
ಸಾಣೆಯಿಕ್ಕು (ಕ್ರಿ). ೧. ಮಸೆಗಲ್ಲಿನ ಮೇಲೆ ಉಜ್ಜಿ ಆಯುಧವನ್ನು ಹರಿತ 
SD ಉಬಾರ್‌ ಬಂದಲರಂಬಂ ಕೆತ್ತುರಿಯ ಸಾಣೆಯಿಕ್ಕುವ 
ತೆಆದಿಂದಂಬುಜದಳಸದೃಶಾಂಬಕದಂಬಿಕೆಗಂಜನಮನೆಚ್ಚಿದರ್‌ ಸಂತಸದಿಂ (ಗಿರಿಕ. 
೧೦ ೪೧); ಹೂಣೆ ಹೊಗೆವವರೊಡನೆ ಸೆಣಸಿನ ಸಾಣೆಯಿಕ್ಕವು ಮಸೆವ ಕದನವ 
ಕಾಣೆವೆಮ್ಮಲ್‌ಕೆಯಲಿ (ಕುವ್ಮಾಅ. ೧೭-೨೩). ೨. ಮಸೆಗಲ್ಲಿನ ಮೇಲೆ. ಉಜ್ಜಿ 
ನಯಗೊಳಿಸು : ಮುನ್ನಿನ ಪ್ರತಿಮಾಗ್ರದಲ್ಲಿಯ ಕಲ್ಲ ಗಂಟಂ ಕಂಡು ಇದಲ್‌ಂದೀ 
ಪ್ರತಿಮೆಯ ಚೆಲುವದುಮೊಪ್ಪಂಗೆಟ್ಟುದೆಂದು ಕಲುಗುಟಿಗನ ತಂದದ ಸಾಣೆಯಿಕ್ಕಬೇಕೆನೆ 
(ಪುಣ್ಮಾಸ್ತ ೨ ೬೭). (ಸಾಣೆ 3- ಇಕ್ಕು) 
ಸಾಣೆವಿಡಿ, ಸಾಣೆಹಿಡಿ (ಕ್ರಿ). ೧. ಎ ಸಾಣೆಯಿಕ್ಕು ೧ : ರೋಷವಹ್ನಿಗೆ ಸಾಣೆವಿಡಿದ 
ವೊಲಾಯ್ತು ಕಣ್ಣುಗುಳಿದುವು ಕೇಸುರಿಯ (ಕುವ್ಕಾಗ. ೭-೪೮), ಸಾಣೆವಿಡಿದಿರ್ದ ಕರ 
ಪತ್ರಮಂ ಕೊಡಿಸಿದಂ ಪ್ರಾಣನಾಥೆಯ ಕೈಯೊಳು (ಜೈಮಿಭಾ. ೨೬-೬೦). ೨. ಬೆಳ್ಳಿ, 
ಬಂಗಾರ ಮುಂತಾದುವನ್ನು ಒರೆಗಲ್ಲಿನ ಮೇಲೆ ಉಜ್ಜಿ ಹೊಳಪನ್ನು 
| ಕೊಡು : ಕಣಿಯೊಳಗಾಯ್ತು ಸಾಣೆವಿಡಿದೊಳ್ಳಣಿಯಂತಿರೆ ಮಾತಿನೋಜೆ 
(ಚಿಕವಿ. ೧-೧೦). ಸಾಣೆಹಿಡಿ: ೧. ಸಂಸಾರವು ಒಂದು ರಣರಂಗವಾಗಿ ಇದೆ. ಅದಕ್ಕೆ 
| | ಅವಯವಗಳೇ ಆಯುಧಗಳು. ಬಲಪಡಿಸೋಣವೇ ಸಾಣೆಹಿಡಿಯೋಣವು 
| 


ಕತ್ತಿ ಮುಸಲ 
| 


10 


(ಅನಂಶ. ೨೭ ಟೀಕೆ). [ಸಾಣೆ * ಪಿಡಿ 
2| ಸಾಣೆವೊಯ್‌ (ಕ್ರಿ). ಸಾಣೆಗೆ ಒಡ್ಡು; ಸಾಣೆಹಿಡಿ: ಬಅಸಿಡಲೆ ಬಂದುದೆಂಬಂತಅ 
ವಳವೊಯ್ದಾಂತ ಗದೆಯೊಳಾಗಳ್‌ ಭಾಗ(0)] ಮುಖಿಯುತೆ ಜೀಜ್‌ರ್ದೊಗೆದಾ ಮುಖಿ 
ಪಾಖಿತು ಸಾಣೆವೊಯ್ದಗುಣಿವಲ್ಲಭದೊಳ್‌ (ಬಂಹರಿ. ೧೨ -೫೧). (ಸಾಣೆ * ಪೊಯ್ಸ್‌] 
ಸಾಣೆಹಿಡಿ "ಸಾಣೆವಿಡಿ' ನೋ. 
ಸಾಣೆಹಿಡಿಸು (ಕ್ರಿ). ಮಸೆಗಲ್ಲಿನ ಮೇಲೆ ಉಜ್ಜಿಸಿ ಆಯುಧಗಳನ್ನು 
ಹರಿತಗೊಳಿಸು : ವಿನನಿತ್ಯ ಬಳಸುವ ಚಾಕು, ಕತ್ತರಿ ಮುಂತಾದುವನ್ನು ಆಗಾಗ 
|. ಸಾಣಹಿಡಿಸುತ್ತಿರಬೇಕು (ರೂಢಿ). [ಸಾಣೆಹಿಡಿ (ಎ ಸಾಣೆವಿಡಿ) 4 - ಇಸ್ಬು] 
ಸಾತತ್ಯ (ನಾ). ನಿರಂತರವಾಗಿರುವುದು; ಎಡೆಬಿಡದೆ ಇರುವುದು : ಪ್ರಾಣದ 
ಅನ್ನಮಯತೆ, ಪಶುವಿನ ಮನೋಮಯತೆ, ಮನುಷ್ಯನ ವಿಜ್ಞಾನಮಯತೆ ಇವೆಲ್ಲವು 
ಗಳಲ್ಲಿಯೂ ಜೀವನದ ಅಖಂಡತೆ - ಸಾತತ್ಯಗಳು ಅನುಸ್ಕೂತವಾಗಿವೆ 
(ಎಚಾವಾ. ೫೭). (ಸಂ.) 
| ಸಾತಲೆ (ನಾ). ೧. ಒಂದು ಬಗೆಯ ಸಸ : ""ಸಪ್ತಲಾ, ವಿಮಲಾ, ಸಾತಲಾ, ಭೂರಿ 
ಫೇನಾ, ಚರ್ಮಕಷಾ - ೫ Ea ಸಂಬರೇಣಿ'” (ಸಿದ್ಧಾಂತಿ. ೧೪೫). 
೨. ಸೀಗೆಕಾಯಿಗಿಡ : (4. (ಸಂ. ಸಾತಲಾ। 
| ಸಾತವೇದನೀಯ (ನಾ). [ಜೈನ] ಸಾತವೇದನೀಯ ಮತ್ತು ಅಸಾತವೇದನೀಯ 
ಎಂಬ ಎರಡು ಬಗೆಯ ವೇದನೀಯಕರ್ಮಗಳಲ್ಲಿ ಒಂದು; ಇಂದ್ರಿಯಜನ್ಮ 
ವಾದ ಸುಖವನ್ನುಂಟುಮಾಡುವ ಕರ್ಮ : ಇಂದ್ರಿಯಸುಖಕಾರಣವಸ್ತು ಪ್ರಾಪಣ 
ಕಾರಿಯಪ್ಪ ಸಾತವೇದನೀಯಮುಂ (ತತ್ತೃಪ್ರ ೨೯೩); ವೇದನೀಯಂ ದ್ವಿವಿಧಮಕ್ಕುಂ 
ಸಾತವೇದನೀಯಮುಮಸಾತವೇದನೀಯಮುಮೆಂದಿಂತು ಅಲ್ಲಿ ರತಿಮೋಹನೀಯ 
ಕರ್ಮೊೋದಯಬಲದಿಂದಂ ಜೀವಕ್ಕೆ ಸುಖಕಾರಣೇಂದ್ರಿಯವಿಷಯಾನುಭವಮಂ 
ಮಾಡಿಸುಗುಂ ಸಾತವೇದನೀಯಂ (ಗೊಮ್ಮಸಾ. ೩-೮). (ಸಂ) 
ಸಾತಾನಿ, ಚಾತಾಣಿ, ಚಾತಾಲ, ಚಾತಾಳ, ಚಾತಾಳಿ (ನಾ). ವಿಷ್ಣುವಿನ ದೇವ 


40 


ಸಾತಾರಿ 


ಸ್ಥಾನದಲ್ಲಿ ಪರಿಚರ್ಯೆ ಮಾಡುವ ಬ್ರಾಹ್ಮಣರಲ್ಲದ ಒಂದು ಪಂಗಡ 
ಮತ್ತು ಆ ವರ್ಗಕ್ಕೆ ಸೇರಿದ ವ್ಯಕ್ತಿ : ಸೋಮಯ್ಯ ಸಾತಾನಿ. ಸೋಮಯ್ಯ್ಕನಿಗೆ 
ತನ್ನನ್ನು ಸಾತಾನಿ ಎಂದು ಕರೆದರೆ ಬಹಳ ಸಿಟ್ಟು ಬರುತ್ತದೆ (ಗರುದಾ. ೧೨೫); ದೇವಸ್ಥಾನದ | 
ಸೇವಕರು . . . ಪೂದುವಾಳ, ಸಾತಾನಿ, ಸ್ಥಾನಿಕ, ವಾರಿಯನ್‌ (ತುಳುನಾ. ೧೭೨). | 
ಚಾತಾಣಿ : (».ಚಾತಾಲ: (ರೈಸ್‌ಗೆ. ಟ, ೫೪೫). ಚಾತಾಳ : ಔಷಧವನ್ನು ಒಪ್ಪಿಸುವುದಕ್ಕೆ । 5 
ವೃದ್ಧನಾಗಿ ಹಳಬನಾದ ತಿರುವೆಂಗಡಯ್ಕನೆಂಬ ಚಾತಾಳದ ಪಂಡಿತನನ್ನೂ ನೇಮಕಮಾಡಿ 
(ಮಹಾವಂ. 1. ೫೪). ಚಾತಾಳಿ : ವೃದ್ದನಾಗಿಯೂ ಹಳಬನಾಗಿಯೂ ಇರುವ | | 
ತಿರುವೆಂಗಳಯ್ಮನೆಂಬ ಒಬ್ಬ ಚಾತಾಳಿ ಪಂಡಿತನನ್ನು ನೇಮಕಮಾಡಿ (ಚಾಮವಂ. ೫೪). | 
(ದೇ. ॥ ತಮಿ. ಚಾತ್ತಾಣಿ; ತೆಲು. ಸಾತಾನಿ, ಸಾತನಿ] 
ಸಾತಾರಿ (ನಾ). ಮಹಾರಾಷ್ಟ್ರದ ಸಾತಾರ ಎಂಬ ಪ್ರದೇಶದ ಟಂಕಸಾಲೆ | 101 
ಯಲ್ಲಿ ಮುದ್ರಿತವಾದ, ಮೂರು ರೂಪಾಯಿ ನಾಲ್ಕು ಆಣೆ ಬೆಲೆಯನ್ನು 
ಹೊಂದಿದ್ದ ಒಂದು ನಾಣ್ಮ : ಬ್ರಟಿಶಸರಕಾರದ ಅಮಲಿನ ಆರಂಭದಲ್ಲಿ . .. ೧೮ 
ಪ್ರಕಾರದ ವರಹಗಳು ಅಥವಾ ಹೊನ್ನುಗಳು ನಡಿಯುತ್ತಿದ್ದವು. ಅವುಗಳ ವಿವರ... 
೧೫ ಸಾತಾರಿ (ಕಭಾಗೆ. ೨೮೦). (| 
ಸಾತಾವೇದನೀಯ (ನಾ). ಎ ಸಾತವೇದನೀಯ : ವೇದನೀಯಮುಂ ಸಾತಾವೇದ 
ನೀಯಮುಮಸಾತಾವೇದನೀಯಮುಮೆಂದಿರ್ತೆಅನಕ್ಕುಂ (ಶಾಂತಿಪು. ೧೨-೧೧ ವು ಸಂ.) 
ಸಾತಾಳಿಸು (ಕ್ರಿ). ಎಣ್ಣೆ ಅಥವಾ ತುಪ್ಪದಲ್ಲಿ ಚೆನ್ನಾಗಿ ಬಾಡಿಸು : ಅಜವತ್ತುದಿನಸಿನ 
ಪರಿಪರಿಶಾಕಗಳು ಕರಿದು ಸಾತಾಳಿಸಿದ ಬಗೆಬಗೆ ಲವಣಶಾಕಗಳು ಈ ಪರಿಯಿಂದಲಿ | | 
ಎಡೆಗಳನೆ ಮಾಡಿ ತಂದು ನೈವೇದ್ಮಿಟ್ಟು ಶ್ರೀಹರಿಗೆ ಆರ್ಪಿಸುತ್ತಿದ್ದೆ (ಪುರಂದ. ! | 
೫-೬೯-೧೪). "ತಾಳಿಸ್ಕು' ಪರಾ. 1॥+- ಇಸ್ಮು ./ ಮರಾ. ಸಾತಳಣೇ। [೫ 
ಸಾತ್ಮಿ (ನಾ). ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಹದಿನೈದನೆಯದಾದ ಸ್ವಾತಿನಕ್ಟತ್ರ: 
ವತ್ವ್ತಲೋಪಕ್ಕೆ - ಈಶ್ವರ - ಈಸರ . . . ಸ್ವಾತಿ - ಸಾತಿ, ಸ್ವಾಮಿ - ಸಾಮಿ 
(ಶಮದ. ೨೮೧ ಪ್ರಯೋ); ಕಾಲರಜಕಂ ಮಲಿನದಿವಸಾಂಬರವನಾ . ವಿಶಾಲ ಸಾತಿಯ 
ಮಲಟೆಯೊಳೊಗೆದು ದಕ್ಷಂಗೀಯಲು (ಭಾವಚಿಂ. ೬-೧೨). (ಆ ಸಂ. ಸ್ವಾತಿ] 
ಸಾತ್ವಿ (ನಾ). ೧. ಕೊಡುಗೆ ; ದಾನ : (6. ೨. ಗಳಿಸುವಿಕೆ; ಪಡೆಯುವಿಕೆ: (8. |25 
೩. ಸಹಾಯ; ಸಹಕಾರ. ೪. ವಿನಾಶ; ಧ್ವಂಸ. ೫. ಕೊನೆ; ಮುಕ್ತಾಯ: 
“"ಸಾತಿಯದವಸಾನಾರ್ಥಂ'' (ಮಸ್ತುಕೋ. ೧೪-೨೨). ೬. ತೀಕ್ಷ್ಣವಾದ ನೋವು ; | 
ಅತೀವವಾದ ವೇದನೆ. ೭. ಐಶ್ವರ್ಯ; ಸಂಪತ್ತು. (ಸಂ. | 
ಸಾತಿರೇಕ (ಗು). ಅತಿರೇಕದಿಂದ ಕೂಡಿದ; ಮಿಗಿಲಾದ : ತುರಗರತ್ನಮನೇಟ್‌ | | 
ಪಶ್ಚಿಮಾಭಿಮುಖನಾಗಿ ನಿಂದು ಭರತೇಶ್ವರಚಕ್ರವರ್ತಿ ಗೆಲ್ಗೆಂದು ಸಾತಿರೇಕ [ಪಾಠಾಂ. ಕಂ] | 30 
ದ್ವಾದಶಯೋಜನವಿಸ್ತಾರಾಷ್ಟಯೋಜನೋತ್ಸೇಧವಜ್ರಕವಾಟಪುಟಿಂಗಳಂ ಭರದಿಂದಂ 
ದಂಡದೊಳ್‌ ತಾಟಿಸಿದೊಡೆ (ಆದಿಪು ೧೩-೩೫ ವ). ಸಂ.) 
ಸಾತಿವಳೆ (ನಾ). ಸ್ವಾತಿನಕ್ಟತ್ರದಲ್ಲಿ ಬರುವ ಮಳೆ : ಜಂಗಮದೇವನೊರ್ವನೆಳ್ತಂದು | 
. ಮುತ್ತಿನ ರಂಗವಲ್ಲಿ ಬೇಕೆನೆ ತದಾಗಮನವೇ ಭಾವಿಸಲೈ ಮಿಗೆ 
ಸಾತಿವಳೆ [ಪಾಠಾಂ. ಸಾರಿವಳೆ, ಸ್ವಾತಿಮಳೆ]ಯಾಗೆ (ಆರಾಚ. ೧-೧೩-೧೭). 
(ಸಾತ್ಮಿ * ಮಳೆ « ಮಚೆ] | 
ಸಾತಿಶಯ (ಗು). ೧. ಅತಿಶಯದಿಂದ ಕೂಡಿದ; ವಿಶೇಷವಾದ : ಸಾತಿಶಯ 
ಬೋಧ ಸಸ್ಕವಿಘಾತೀತಿಪರಿಗ್ರಹೇಚ್ಛೆಯಂ ಯತಿಪತಪಃಸ್ವಾತಿ ಬೆದಜಟ್ಟೆ ಬಳೆದುದು 
ಭೂತಳಪತಿ ಚಿತ್ತದಲ್ಲಿ ತತ್ವವಿವೇಕಂ (ಪಾರ್ಶ್ವ. ೧೨-೩೫). (ನಾ). ೨. ಅತಿಶಯತೆ; | | 


15 


35 


೮೪೬೦ 


ಸಾತ್ರಿ 


ಸಾತ್ಮ್ಯ 


| ಸಾತಿಶಯೋಕ್ತಿ (ನಾ). ಅತಿಶಯದಿಂದ ಕೂಡಿದ ಮಾತು; ವಿಶೇಷವಾದ 


ಮಾತು : ರುದ್ರರ ಸಂಖ್ಕೆಯೊಳಾಗೆ ವಿಶ್ರಮಂ ಸಾತಿಶಯೋಕ್ತಿಯಿಂತಿದು ವಿರಾಜಿಸುಗುಂ 
ಕವಿರಾಜಹಂಸನಿಂ ಭೂತಲದೊಳ್ಳೆಗಟ್ಲ್‌ವಡೆದುತ್ತಲಮಾಲೆ (ಛಂದೋಂಬು. ೨-೧೭೭). 
(xo. 


ಸಾತೀನ (ನಾ). ಒಂದು ಬಗೆಯ ಕಡಲೆ; ಬಟ್ಟಕಡಲೆ : ""ಕಳಾಯ;, ಖಂಡಿಕ;, 


ಸಾತೀನಃ - ಈ ೩ ಬಟ್ಟಗಡಲೆ'' (ಹಲಾಯು. ೯೫-೪೨೮). (ಸಂ.] 


ಸಾತೆ (ನಾ). ಮಂಚಿಕೆ; ಅಟ್ಟ (7) : ಪೊಲನನೆಲ್ಲರುಮೈದಿ ಬಲ್ಲರ ನಿಲಿಸಿ ಕಳಿವನು 


ಕಟ್ಟಿ ಮರಮೆಟ್ಟೊಲೆಯದೇಟ್‌ಯೆ ಸಾತೆಯನುನಿಂದುಳಿಗಳನು ಕಟ್ಟೇ ಸಲೆ ಬಳಸಿ 
ಹಜ್ಜೆಯನಟ್‌ದು ಲೆಲೆಲೆಲೆಯೆನುತೆ ಹರಕೊಳಿಸಿ ಸೋವುತರುಲಿದು ಸನ್ನೆಯ ಹಾಡೆ 
ಹಳುವನು ಜಡಿದರವರಂದು (ಸಾಳ್ಟಭಾ. ೫-೪). (1 


ಸಾತ್ಕುಡಿ (ನಾ). ಈಳೆಜಾತಿಗೆ ಸೇರಿದ ಒಂದು ಬಗೆಯ ಹಣ್ಣು ; ಮೂಸಂಬಿ: 


ಸಾತ್‌ಕುಡಿ, ಕಮಲಾಹಣ್ಣು (ಮೈಔಗಿ. ೨೨-೪೦೪). [ಇ- ತಮಿ. ಚಾತ್ತುಕ್ಕುಟಿ) 


ಸಾತ್ತ್ವಲಿಗೆ 'ಸಾಂತಲ್ಲೆ' ನೋ. 
ಸಾತ್ತುಗಾಮುಂಡ (ನಾ). ಒಬ್ಬಾತನ ಹೆಸರು : ಬಳ್ಳಿಗ್ನಮಯ ಗಾಮುಣ್ಣನ್‌ ಗುಂದು 


ಗುಡೆಯಾ ಸಾತ್ತುಗಾಮುಣ್ಣ (ಎಕ. 1! ,ಸೊರಬ. ೧೦-೧೩; ಸು. 800). (7 3- ಗಾಮುಂಡ] 
ಆಕ (ಗು). ೧. ಸತ್ತ್ವಗುಣದಿಂದ ಕೂಡಿದ; ಒಳ್ಳೆಯ ಗುಣವನ್ನು 
ಹೊಂದಿದ. (ನಾ). ೨. ಸಾತ್ಮಿಕ, ರಾಜಸ ಮತ್ತು ತಾಮಸ ಎಂಬ 
ಮೂರು ಬಗೆಯ ಗುಣಗಳಲ್ಲಿ ಒಂದು; ಸತ್ತ್ವಯುಕ್ತವಾದ ಗುಣ : ಬುದ್ಧಿ 
ಎಂಬ ಸಮುದ್ರದಲ್ಲಿ ಗುಳ್ಳೆಗಳಂತೆ ಅಹಂಕಾರವೆಂಬ ಮೂರನೆಯ ತತ್ತ್ವವು 
ಹೊರಬೀಳುವುದು. ಅದು ಸಾಶ್ತ್ವಿಕ ರಾಜಸ ತಾಮಸ ಎಂದು ಮೂರು ಎಧ 
(ಒಂದಾ. ೫9). ೩. ಸತ್ತ್ವಗುಣಗಳಿಂದ ಕೂಡಿದವನು; ಸಾಧುಸ್ವಭಾವದವನು : 
ಜೀವನು ತನ್ನನ್ನು ಸಾತ್ತ್ವಿಕ್ಕ ರಾಜಸ, ತಾಮಸನೆಂದು ಭಾವಿಸಿಕೊಳ್ಳುತ್ತಿರುವನು 
(ಶಎ. ೪೪). ೪. ಬ್ರಾಹ್ಮಣ. ೫. ಬ್ರಹ್ಮನ ಹೆಸರು. ೬. ಶರತ್ಕಾಲದ 
ರಾತ್ರಿ. ೭.[ಕಾವ್ಯಮಾ] ಸ್ಥಾಯಿ, ಸಂಚಾರಿ ಮತ್ತು ಸಾತ್ತ್ವಿಕ ಎಂಬ 
ಮೂರು ಬಗೆಯ ಭಾವಗಳಲ್ಲಿ ಒಂದು; ಆಂತರಿಕಭಾವನೆ, ಉದ್ವೇಗ 
ಮೊದಲಾದುವುಗಳ ಬಾಹ್ಮಸೂಚನೆ, - ದೇಹವಿಕಾರ : ಸಾತ್ತ್ವಿಕಗಳೂ 
ಚಿತ್ತವೃತ್ತಿರೂಪವಾದ ಅನುಭವವಿಶೇಷಗಳೇ (ಕೃಷಿಡಿ. ೧೮೯). ಆ. [ನಾಟ್ಕ] ಆಂಗಿಕ, 
ವಾಚಿಕ, ಸಾತ್ತ್ವಿಕ ಮತ್ತು ಆಹಾರ್ಯಕಗಳೆಂಬ ನಾಲ್ಕು ಬಗೆಯ 
ಅಭಿನಯಗಳಲ್ಲಿ ಒಂದು; ಸ್ವೇದ, ರೋಮಾಂಚ, ಅಶ್ರು ಮೊದಲಾದ 
ಎಂಟುಬಗೆಯ ಸಾತ್ತಿಕಭಾವಗಳ ಅಭಿನಯ : ಆಂಗಿಕ, ವಾಚಿಕ, 
ಆಹಾರ್ಯ (ವೇಷಭೂಷಣ) ಮತ್ತು ಸಾತ್ತ್ಮಿಕ - ಇದು ನಾಟ್ಕಕಲೆಯ ಆಧಾರ 
(ಭಾರದ. ೫೫೨). [ಸಂ] 


ಸಾತ್ತ್ವಿಕಭಾವ (ನಾ). ಎ ಸಾತ್ತಿಕ ೭ : '"ಮೈಮರವಾಗುವುದು (ಎಂದರೆ 


ನಿಶ್ಚೇಷ್ಟತೆ), ಬೆವರು, ರೋಮಾಂಚ, ಧ್ವನಿವಿಕಾರ, ನಡುಕ, (ಮುಖದ) ಬಣ್ಣ 
ವೃತ್ಕಾಸವಾಗುವುದು, ಕಂಬನಿ, ಮೂರ್ಛೆ'' -- ಈ ಎಂಟನ್ನು ಪ್ರತ್ಕೇಕಿಸಿ ಇವಕ್ಕೆ 
ಸಾತ್ತ್ವಿಕಭಾವಗಳೆಂದು ಹೆಸರು ಕೊಟ್ಟಿದ್ದಾರೆ . . . ಸಾತ್ತ್ವಿಕಭಾವಗಳನ್ನು ಒಂದು 
ವಿಶೇಷರೀತಿಯ ಅನುಭಾವಗಳೆಂದು ಗಣಿಸಿದರೆ ಸಾಕು (ಭಾರಮಿ. ೩೫೧); 
ಭಾವಗಳು ಮೂರುವಿಧವಾದುವು, ಸ್ಥಾಯಾಭಾವ, ಸಂಚಾರೀಭಾವ, ಸಾತ್ತ್ಮಿಕಭಾವ 


(ಭಾರದ. ೫೫4). ([ಸಂ.] 


ಅಸಾಭಾರಣತೆ: ಸಾತಿಶಯದಿಂ ಬಹಿಃಕ್ಲಿಪ್ರಮೆಂಬುದು ನೋಡೆ ಭೂತಬಲಿಯಕ್ಕುಂ a] ಸಾತ್ಮ (ಗು). ೧. ಸ್ವಭಾವಕ್ಕೆ ಹೊಂದಿಕೊಳ್ಳುವ; ಪ್ರಕೃತಿಗೆ ಒಡಂಬಡುವ. 


(ಆರಾಚ. ೧-೫-೧೪); ಜ್ಯೋತಿ ಬೆಳಗುತಿದೆ . . . ಮಾತು ಮನಂಗಳಿಂದತ್ತತ್ತ ಅದ | 
ಸಾತಿಶಯದ ನಿರುಪಾಧಿಕ ನಿರ್ಮಲ (ಕೈವಲ್ಕ ೫೯ ಪಲ್ಲವಿ). (ಸಂ. ‘1 

ಸಾತಿಶಯಾರ್ಥ (ನಾ). ಅತಿಶಯವಾದ ಅರ್ಥ; ವಿಶೇಷವಾದ ಅರ್ಥ: | 
ಸಾತಿಶಯಾರ್ಡಿಮುಮಂ ನಲ್ವಾತುಮುನೊಪ್ಪಿಸಿದರೊಸೆದು ತಮುಗಿಲ್ಲದುದಂ 
ಖ್ಯಾತಂಗೆ ಸುಕವಿನೇಮಿಗೆ ಬಗೊತಬ'ವದ್ಭಾವಿಕಕವಿಗಳೇನೊಳ್ಳಿದರೋ |45 


(ಲೀಲಾವ. ೧-೭೮). [ಸಂ.] 


(ನಾ). ೨. ಯುಕ್ತವಾಗಿರುವಿಕೆ; ಯೋಗ್ಯವಾಗಿರುವಿಕೆ. ೩.[ವೈದ್ಯಶಾ। 
ವಿರುದ್ಧಪ್ರಕೃತಿಯುಳ್ಳ ದೇಹಕ್ಕೂ ಸಹ ವಿರುದ್ದ ಆಹಾರಪಾನೀಯಗಳು 
ಒಗ್ಗುವುದು, - ಒಡಂಬಡುವುದು : ವಿರುದ್ಧಪಾನಾಹಾರಂಗಳು ವಿರುದ್ಧಪ್ರಕೃತಿ 
ಯುಳ್ಳವನಾಗಿದ್ದರೂ ದೇಹಕ್ಕೆ ಒಡಂಬಟ್ಟು ಬಂದರೆ ಅದೇ ಸಾತ್ಮೃವೆನಿಸಿಕೊಂಬುದು 

- ದೇಶಸಾತ್ಮೃ, ದೇಹಸಾತ್ಮ, ವ್ಯಾಧಿಸಾತ್ಮ್ಯವೆಂದು 
ಮುೂಡುತೆಅನಾಗಿಹುದು (ವೃದ್ಮಸಾ. 1. ೧೨); 


ಆ ಸಾತ್ಮ 
ವಿರುದ್ದ ಪಾನಾಹಾರಗಳು 


ಸಾತೃವತೇಯ 


ವಿರುದ್ಧಪ್ರಕೃತಿಯುಳ್ಳವನಿಗಾದರೂ ಒಡಂಬಟ್ಟು ಬರುವುದಾವುದುಂಟೋ ಅದೇ 
ಸಾತ್ಮವೆನಿಸಿಕೊಂಬುದು (ಸಕವೈೆ. ೧೬). (ಸಂ. 

ಸಾತ್ಯವತೇಯ (ನಾ). ಸತ್ಯವತಿಯ (ಮತ್ತು ಪರಾಶರಮಹರ್ಷಿಯ) ಪುತ್ರ; 
ವೇದವ್ಕಾಸ : ""ಸಾತ್ಮವತೇಯಃ, ಪಾರಾಶರ್ಯಃ, ದ್ವೈಪಾಯನ ವ್ಯಾಸ; - ಈ ೪ 
ವ್ಯಾಸಂ'' (ಹಲಾಯು. ೬೮-೨೫೯); ಬಳಿಕ ಸಾತ್ಮವತೇಯನಾ ಶುಕಗೆ ವಲಿದು 
ತಿಳುಹಿದ ಸಾಂಖ್ಯ ಯೋಗಂಗಳನು ಪಿರಿದಹ ಮೋಕ್ತಧರ್ಮಂಗಳನು ಬೋಧಿಸಿದ 

[ಸಂ.] 

ಸಾತ್ವತ (ನಾ). ೧. ಕೃಷ್ಣ. ೨. ವಿಷ್ಣು. ೩. ಬಲರಾಮ : "“ಬಲದೇವಃ, ಬಲಭದ್ರಃ, 
ಮುಸಲೀ . . . ಸಾತ್ವತಃ . .. ಕಾಮಪಾಲಃ, ಹಲಾಯುಧ: - ಈ ೧೮ ಬಲದೇವನ 
ಪೆಸರ್‌'' (ಹಲಾಯು. ೬-೨೯). ೪. ಬಹಿಷ್ಯತನಾದ ವೈಶ್ಶನ ಮಗ. (ಸಂ. 

ಸಾತ್ರತಿ (ನಾ). [ಕಾವ್ಯಮಾ] ಕಾವ್ಶ, ನಾಟಕಗಳಲ್ಲಿ ನಾಯಕನ ಸ್ವಭಾವವನ್ನು 
ತಿಳಿಸುವ ಕೈಶಿಕಿ, ಸಾತೃತಿ, ಆರಭಟಿ ಮತ್ತು ಭಾರತಿ ಎಂಬ ನಾಲ್ಕು ಬಗೆಯ 
ವೃತ್ತಿಗಳಲ್ಲಿ ಒಂದು; ಶೌರ್ಯ, ಉದಾರತೆ, ಉಲ್ಲಾಸ ಮುಂತಾದುವು 
ಗಳಿಂದ ಕೂಡಿರುವುದು : ಭಾರತಿ ಸಾತ್ವತಿ ಕೈಶಿಕೆಯಾರಭಟಿಯುಮೆಂಬ ವೃತ್ತಿಯೊಳ್‌ 
ರಸಮಂ ಸಂಚಾರಿಸುವ ಭಾವಮಂ ವಿಸ್ತಾರಿಸುವ ಬೆಡಂಗು ಬೇಟ್‌ ನೀಲಾಂಜನೆಯಾ 
(ಅದಿಪು ೯-೨೬); ಚಾಗಂ ಬೀರಂ ಸೊಬಗೆಂಬೀ ಗುಣಮುಂ ಶಾಂತವೃತ್ತಿಯುಂ 
ಸಾಹಸದುದ್ಕೋಗಮುಮತಿಲಲಿತ ಸದಾಭೋಗದೊಳಿಂಬಾಗೆ ರಂಜಿಕುಂ ಸಾತೃತಿಯೊಳ್‌ 
(ಕಾವ್ಮಾಫ. ೮೩೯); ಸಾತ್ವತಿಯು ಸತ್ತ್ವ, ಶೌರ್ಯ, ತ್ಕಾಗ, ದಯೆ, ಹರ್ಷ 
ಮುಂತಾದವುಗಳಿಂದ ಕೂಡಿ ಗೆಲುವಾಗಿರುವುದು (ಕೈಪಿಡಿ. ೨೧೧). (ಸಂ. ಸಾತ್ವತೀ) 

ಸಾತ್ರಿಕ (ಗು). ೧. ಐ ಸಾತ್ತ್ವಿಕ ೧ : ಸಾತ್ವಿಕ ಸುಭಕ್ತಿ ಸ್ವಿರಮನಸ್ಕನು ಚಿಕ್ಕಮಾದಯನೆಂಬ 
ಸದುಭಕ್ತ . . . ಪಡಿಯಂ ಕೊಡುತಿರಲು (ಬಸಪು. ೪೭-೪). ೨.  ಸಾತ್ರ್ಮಿಕ ೨: 
ರಮಾಧವನಂ ಕೀರ್ತಿಪುದೇ ಸಮಸ್ತಫಲ ಸನ್ಮೋಕ್ಸಪ್ರದಂ ಸಾತ್ವಿಕಂ (ಸಾತ್ವಿವಿ. ೧೪); 
ಅದರಲ್ಲಿ ಹಲವು ಪ್ರಧಾನವಾಗಿ ಸಾತ್ಟಿಕ, ಮತ್ತೆ ಹಲವು ಪ್ರಧಾನವಾಗಿ ರಾಜಸಿಕ ಅಥವಾ 
ತಾಮಸಿಕ (ಸೌಂದಸ. ೧೧೧). ೩. ನ ಸಾತ್ರ್ಮಿಕ ೩ : ಭೂತಿಕನ ಸೀರೆಯ ಸಾತ್ವಿಕ 
ನೆಚವುಟ್ಟರೆ ಭೂತಿಕ ಸಾತ್ವಿಕನಾದ ಸಾತ್ವಿಕ ಭೂತಿಕನಾದ (ಬಸವ. ೯೧೦); 
ಜೀವರಾಶಿಗಳು ದೇವಮನುಷ್ಕಾದಿಭೇದಗಳಿಂದ ಸಾತ್ವಿಕರು, ರಾಜಸರು, ತಾಮಸರೆಂಬ 
ಮೂರುವಿದ'ರಾಗಿ ಬಣಗಿಸಲ್ಪಟ್ಟಿರುವರು (ಹಸಾರ. 
೪. ಸತ್ತೃಗುಣದಿಂದ ಕೂಡಿದುದು; ಒಳ್ಳೆಯದು; ಯಜುವಾದುದು : ನಿನ್ನ 
ಪರಿಣಾಮಸಾತ್ವಿಕವಾದುದು. ನಮ್ಮಂಥ ಯತಿಗಳೂನಿನ್ನ ದರ್ಶನ ಮಾಡಿ ಮಾರ್ಗದರ್ಶನ 
ಪಡೆಯಬೇಕು (ದಾನಂ. ೧೭೭); ಅವರ ಸುಖದುಃಖಗಳನ್ನು ನೋಡಿಕೊಂಡು ಹೋಗಬೇಕು! 
ಅನ್ಕಮಾರ್ಗವಾವುದೂ ಸಾತ್ವಿಕವಾದುದಲ್ಲ (ಕಂಬಹು. ೬೫). ೫. ವ ಸಾತ್ತ್ವಿಕ ೭: 
ಸಾತ್ವಿಕ ಸ್ಟೇದಬಿಂದುಗೆ ರೋಮೋದ್ದತಿಗಿರ್ಕೆಯಾದ ಸುತೆಗಂ ಜಾಮಾತೃಗಂ ಪ್ರೀತಿ 
ಕೈಮಿಗೆ ಕೈನೀರೆಆ್‌ದಂ ಕನತ್ಕಳಶ ಹಸ್ತಂ ತಜ್ಜನಶ್ರೀಪ್ರಿಯಂ (ಚಂದ್ರಪು. ೬-೭೧). 
೬. = ಸಾತ್ತ್ವಿಕ ೮ : ಆಗಳ್‌ ನಾಟ್ಕವಿಧಿಯಂ ನಿರ್ವರ್ತಿಸಿ . . . ಎಂಟು ಸಾತ್ವಿಕ 
ಭಾವಂಗಳುಮನಾಂಗಿಕಸಾತ್ವಿಕ ವಾಚಿಕಾಹಾರ್ಯಕಮೆಂಬ ನಾಲ್ಕಭಿನಯಮುಮಂ. . . 
ಪಾತ್ರಸಂಕ್ರಮಣದೊಳ್‌ ನೆಚೆಯೆ ತೋಬ್‌ (ಅಜಪು. ೫-೩೦ ವ); ಆ ನಾಟ್ಕಕ್ಕಾಂಗಿಕಮುಂ 
ಮಾನಿನಿ ಕೇಳ್‌ ವಾಚಿಕಾಖ್ಯಮಾಹಾರ್ಯಕಮುಂ ಭೂನುತ ಸಾತ್ರಿಕಮೆಂದೆಂಬೀ 
ನಾಲ್ಕಭಿನಯಮದಕ್ಕೆ ರಂಜಿಸಿ ತೋರ್ಕುಂ (ಲಾಸ್ಕರಂ. ೧-೫೦); ಅಭಿನಯವು "ಆಂಗಿಕ' 
(ಆಂಗಚಲನೆಗಳು), "ವಾಚಿಕ' (ಮಾತಿಗೆ ಸಂಬಂಧಪಟ್ಟವು), "ಆಹಾರ್ಯಕ' 
(ವೇಷಭೂಷಣಾದಿಗಳ ರಚನೆ), "ಸಾತ್ವಿಕ'  (ರೋಮಾಂಚಾದಿಗಳ ಪ್ರದರ್ಶನ) - 
ಎಂದು ನಾಲ್ಕು ವಿಧ (ಕೈಪಿಡಿ. ೨೦೫ ಅಡಿಟಿ). [ಸಂ.1 

ಸಾತ್ರಿಕಗುಣ (ನಾ). ಸತ್ತ್ಯಯುತವಾದ ಗುಣ; ಒಳ್ಳೆಯತನ; ಸತ್ಯಸಂಧತೆ : 
ಸತ್ಯಂ ಸಾತ್ರಿಕಗುಣಕೆ ಮಹಾತ್ಕಾಗಂ ರಾಜಸಕ್ಕೆ ವಿಕ್ರಮಮಧಿಕೋದ್ಧತ್ಮಂ ತಮಕ್ಕೆ 
ನೆಲೆಯಾಯ್ದತ್ಮಂತಂ ನೃಪನಿದೇಂ ತ್ರಿಮೂರ್ತಾತ್ಮಕನೋ (ಪುಷ್ಪಪು ೩-೬); ಈ ಒಂದು 
ವಿವರಣೆಯಿಂದ ಸಾತ್ವಿಕಗುಣವೇ ನಿಜವಾದ ಆನಂದಾಂಶುವನ್ನು ಬಿಂಬಿಸಲು 
ಸಮರ್ಥವಾದುದು ಎನ್ನುವ ಅಂಶ ವ್ಯಕ್ತವಾಗುತ್ತದೆ (ಸೌಂದಸ. ೧೧೧). [ಸಂ.) 


(ತಿಮ್ಮಶಾಂ. ೧೯-೧೩). 


೧-೪ ವಿಶೇಷಾರ್ದ್‌): 


೮೪೬೧ 


ಸಾದನ 


ಸಾತ್ರಿಕತೆ (ನಾ). ಎ ಸಾತ್ವಿಕಗುಣ : ಸಮಾಜಕ್ಕೆ ಗೊತ್ತಿರದ ಒಂದು ಸಾತ್ವಿಕತೆ 
ದೇಸಾಯರ ಜೀವನವನ್ನು ತುಂಬಿದೆ (ಸಮಜ ೧೧ ಪೀಠಿಕೆ). [ಸಂ. ಸಾತ್ತಿಕತಾ] 
ಸಾತ್ತಿಕದಾನ (ನಾ). ಸದ್ಭಾವನೆಯಿಂದ ಸತ್ಪಾತ್ರರಲ್ಲಿ ಮಾಡುವ ದಾನ: 
ಮುಂದೆ ತನ್ನಯ ಗೃಹಗಳಲಿ ಶಾಂತಿಂದ ಬ್ರಹ್ಮಾರ್ಪಣವುಯೆಂದೇ ಅಂದು ಮಾಡುವ 
ದಾನ ಸಾತ್ವಿಕದಾನವದುಯೆಂದ (ಜ್ಞಾನಸಿಂ. ೩೦-೨೨). [ಸಂ.) 
ಸಾತ್ರಿಕಭಾವ (ನಾ). ಎ ಸಾತ್ತ್ವಿಕ ೭ : ಆಗಳ್‌ ನಾಟ್ಕವಿಧಿಯಂ ನಿರ್ವರ್ತಿಸಿ 
. ಎಂಟು ಸಾತ್ವಿಕಭಾವಂಗಳುಮನಾಂಗಿಕಸಾತ್ವಿಕವಾಚಿಕಾಹಾರ್ಯಕಮೆಂಬ 
ನಾಲ್ಕ ಭಿನಯಮುಮಂ . . . ಪಾತ್ರಸಂಕ್ರಮಣದೊಳ್‌ ನೆಜ್‌ಯೆ ತೋಜ್‌ (ಅಜಪು 
೫-೩೦ ವ); ಸ್ವೇದಂ ವೈವರ್ಣಂ ಸ್ವರಭೇದಂ ರೋಮಾಂಚನಂ ಪ್ರಕಂಪನಮಶ್ರೂದ್ವೇದಂ 
ಸ್ತಂಭಂ ಲಯಮೆಂದಾದುವಿವೆಂಟುಂ ರಸಕ್ಕೆ ಸಾತ್ಟಿಕಭಾವಂ (ಕಾವ್ಕಾವ. ೭೯೬). [Aಂ.] 
ಸಾತ್ತಿಕೋಕ್ತಿ (ನಾ). ಒಳ್ಳೆಯ ಮಾತು : ಅಂತು ಸಮುಚಿತಚರಾಚರಪರಿಗ್ರಹಂಗಳಂ 
ಸರಸಸಾತ್ರಿಕೋಕ್ತಿಯಿಂದಮಾಜ್‌ ನುಡಿದನಂತರಮಂತಃಪುರದ್ಭಾರದಿಂ ಪೊಟಿಮಡುವ 
ಶುದ್ಧಾಂತಕಾಂತೆಯರ ತಂಡಮಂ ಕಂಡು (ಪುಷ್ಪಪು. ೧೬-೧೦೦ ವ). [ಸಂ.] 
ಸಾದ, (ನಾ). ಒಂದು ಬಗೆಯ ತೆರಿಗೆ : ಅಲನ್ಹೆಯ [ಸ್ವ)ಯಂಭುಸೋಮೇಶ್ವರ 
ದೇವರ್ಗಾಳ್ವ ೧೨ರಡೂರ್ಗ್ಗಳಾಜಲ್ಲಂ ಕಳ್ಳವಳಿಕೆ ಸಾದಂ ಬಣ್ಣಿಗೆಯನೆ [ಪ]ರಿಹಾರ 
ಮಾಡಿ ಬಿಟ್ಟಂ (ಎಇ 700/11, ೩೫-೫೪; 1082); ಸಾದಂ ಬಣ್ಣಿಗೆ ಬಳಂಬೆಯ ತೆಲೆ... 
ದಣ್ಣದಾಯವಿನ್ತಿನಿತುಮಂ (ಸೌಇಇ 1-1. ೧೭೨-೧೮; 1106); ಸುಂಕ, ಸಾದ ತಳಸಾರಿಗೆ 
- ಸೆಂಗೆಮೇಸ್ವರಕೆ ಪಾರಣೆಯ ಜಂಗಮಾರಾ[ಧ]ನೆಗೆ . . . ಕೊಟ್ಟ ಸಾಸನ 
(ಎಇ. 200, ೧೪-೭೨; 1260). "ಸಾದದೆಟೆ' ಪರಾ. ([ದೇ.॥ತೆಲು. ಸಾದಮು] 
ಸಾದ್ಧ (ನಾ). ೧. ಮುಳುಗುವಿಕೆ; ತಳಸೇರುವಿಕೆ. ೨. ಹಾಳಾಗುವಿಕೆ ; 
ಕೆಡುವಿಕೆ. ೩. ತೆಳುವು; ಸಪೂರತೆ. ೪. ನೋವು; ವೇದನೆ. ೫. ಶುದ್ಧತೆ ; 
ಸ್ಪಷ್ಟತೆ. ೬. ನಡೆಯುವಿಕೆ; ಚಲನೆ. ೭. ಇಡುವಿಕೆ; ಇರಿಸುವುದು. 
ಆ. ಆಯಾಸ; ದಣಿವು. ೯. ಕೆಸರು; ಪಂಕ : “ಪಂಕ ಸಾದಃ . . . ಅವಕಿಲ: 
- ಈ ೬ ಕೆಸಜು'' (ಹಲಾಯು. ೧೧೨-೫೬). ([ಸಂ.) 
ಸಾದಕ (ನಾ). ೧. ಸಾಧನೆಮಾಡುವವನು; ಸಾಧಕ : ನಿಧಿ, ನಿದಿ; ಸಾಧಕ, ಸಾದಕ; 
ಭೈರವ, ಬೈರವ (ಶಬ್ದಾನು. ೧೪೩ ಪ್ರಯೋ). ೨. ಅಂಗಸಾಧನೆ; ವ್ಯಾಯಾಮ : 
ರೋಸದಿಂದೊರ್ಮೆ ಜಗಜಟ್ಟಿ ಇದಿರ್ಚಿ ಮುಂ ಮಧುರೆಯೊಳ್‌ ಕುವಲಯಾಪೀಡಕ್ಕಂ 
ಚಾಣೂರಂಗಂ ಮಾರ್ಪಲೆತಂತೆ ದಂಡೆಯಂ ಮಾಡಿ ಸಾದ ಕದೊದವಂ ಮೆಬ್‌ಯುತ್ತೆ 
(ಚಿಕವಂ. ೧೬೪-೧೦). [ಆ ಸಂ. ಸಾಧಕ] 
ಸಾದಣ "ಸಾದನೆ' ನೋ. 
ಸಾದಣೆ "ಸಾದನೆ' ನೋ. 
ಸಾದಣೆಗೈ (ಕ್ರಿ). ಮಲ್ಲಸಾಧನೆಮಾಡು : ಅಣೆದುಬ್ಬಿ ತಗ್ಗಿ ತೊಡಕಿ ತೂಗಿ ಸರ್ವಾಂಗ 
ಕುಣಿದು ಕುಣಿದರೆಂದು ನುಡಿಯೆ ಪೆಣೆದು ಮೇಣದ ಬೊಂಬೆಯೆರಡು ಮೈಸೋಂಕಿ 
ಸಾದಣೆಗೈದವಚ್ಚರಿಯೆಂಬೆ (ಭರಚ. ೧೧-೯೭). 
[ಸಾದಣ (ಆ ಸಾದನೆ) 1 ಗೈ (ಆ ಕೆಯ್‌,)) 
ಸಾದದಂಡಿಗೆ (ನಾ). ಒಂದು ಬಗೆಯ ದಂಡಿಗೆ, - ಪಲ್ಲಕ್ಕಿ : ಸವರವಳ್ಳಿಯ 
ಸರ್ಬ್ಬೇಶೃರದೇವರ ನಿವೇದ್ಮಕ್ಕಂ ಸಾದದಣ್ಣಿಗೆ ೩ ಬಲ್ಲವರಸಂ ಪಸಾಯಿತ 
[ಒಕ್ಕ]ರಸ[ರು] , .. ಧಾರಾಪೂರ್ವ್ವಕಂ ಮಾಡಿ ಕೊಟ್ಟುದಂ (ನಾಂದೇಡ್‌. ೧೮-೭; 1125). 
(ಸಾದ, 4 ದಂಡಿಗೆ] 
ಸಾದದೆಆ' (ನಾ). ಒಂದು ಬಗೆಯ ತೆರಿಗೆ : ರಾಮೇಸ್ವರದೇವರ್ಗ್ಗಾ ಪುರದ 
[ಸಾ]ದದೆ[ಆ) ಹಂದರುವಣವೆಂಬಿವಂ ಸರ್ವ್ವನಮಶೃವಾಗಿ ಬಿಡೆಂದು ಬೇ ವುದುಂ 
(ಸೌಇಇ. xx. ೭೮-೧೩; 1118); ಧಂರ್ಮಾಪುರದ ಶ್ರೀ ಕೇಶವದೇವರಿಂಗೆ . . . ಸಾದದೆಆ 
ಉದುವಲುದೆಟ್‌' ಅಯ್ನೂಖುಗುಳಿಯ ಪನ್ನಾಯದೆಟ್‌ ನಾವಿದದೆಆ್‌ ಇನ್ನಿನಿಸಬ 
ತೆಟೆಯನು ಧಾರಾಪೂವ.೯ಕಂ ಮಾಡಿ ಬಿಟ್ಟರು (ಎಕ. ॥೪ (ಇ, ಹುಣಸೂ. ೨೪-೪೦; 1162). 
[ಸಾದ, + ತೆಣಿ,) 


ಸಾದನ "ಸಾದನೆ' ನೋ. 


ಸಾದನೆ 


ಸಾದನೆ, ಸಾದಣ, ಸಾದಣೆ, ಸಾದನ (ನಾ), ೧. ಸಾಧಿಸುವುದು; ಸಿದ್ಧಿಯನ್ನು 
ಪಡೆಯುವುದು : ಶುದ್ದಿ-ಸುದ್ದಿ, ಸಾಧನ--ಸಾದನೆ (ಕಮದ. ೨೫೫ ಪ್ರಯೋ). 
೨. ದಾಖಲೆ; ದಸ್ತಾವೇಜು; ಅಧಿಕಾರಪತ್ರ : ಗುರುವಪ್ಪಗವುಡ ಸೇನಬೋವ 
ತಿಪರಸರ ತಿಂಮರಸರು ಕೊಟ ಸಾದನೆ (ಎಕ. 135), ಮಾಗಡಿ. ೧೬೩-೬; 1339). 
ಸಾದಣ : ಅಂಗಸಾಧನೆ; ವ್ಯಾಯಾಮ : ಪುರದ ಬಹಿರ್ವಳಯದೊಳು 
ಬಿಲ್ಲೋಜರ ಗರುಡಿ ಜಟ್ಟಿಗಳ ಕಾಲಾಟ ಪಿರಿದು ಸಾದಣ!ಪಾಕಾಂ. ರಣೆ] ಸಬಳಿಗರ 
ಕೃಪಾಣದಿಂದರರೆ ಕೌತುಕವು ನೋಳ್ಪರಿಗೆ (ಅನಂಚ. ೧-೧೦೬). ಸಾದಣೆ : ೩. 
“ಸಾದಣೆಗೈ' ಪರಾ. ಸಾದನ : ೨. ಸರ್ವಕಾರ್ಯಂಗಳಲು ಯಲುದರು 
ಪ್ರತಿಪಾಳಿಸುವರು ರಾಜಮುದ್ರಾಸಹಿತ ತಾಂಬ್ರಸಾದನ ಕೊಟ್ಟರು (ಎಇ. ೧೧ 
೧೬೨-೮೮: 12567). "ಸಾಸನ' ಪರಾ. [ಆ ಸಂ. ಸಾಧನ] 

ಸಾದರ, (ಗು). ೧. ಆದರದಿಂದ ಕೂಡಿದ; ಮರ್ಯಾದೆಯಿಂದ ಕೂಡಿದ. 
೨. ಲಕ್ಸೃದಿಂದ ಕೂಡಿದ; ಗಮನದಿಂದ ಕೂಡಿದ : ನಮ್ಮನೆ ಹೆಣ್ಣುಮಕ್ಕಳ 
ಸಾದರ ಪೋಷಣೆ ಮಾಡದಿದ್ದರೆ ದೇವರು ಮೆಚ್ಚಾನೆ? (ಜಂದಜೀ. ೩೦). (ನಾ). 
೩. ಗೌರವ; ಮನ್ನಣೆ : ಶರಣ ಇನ್ನೇಳೇಳೆನುತ ಸಾದರದಿನಾಗಳೆ ಸೈಗೆಡೆದ 
ಮಾದರಸನಂನಿಜಕರಕಮಲದಿಂತೆಗೆದು ಬಿಗಿಯಪ್ಪಿ (ಬಸು. ೨೦-೬); ಸಾದರದೊಳೆನ್ನೊಡನೆ 
ರಮಿಸುವುದು (ಜೈಮಿಭಾ. ೧೬-೧೩). ಸೆಂ.) 

ಸಾದರ್ಮ, ಸಾದರು (ನಾ). ಹಾಜರುಪಡಿಸುವುದು; ಪ್ರಕಟಿಸುವುದು : 
“ಸಾದರಪಡಿಸು' ಪರಾ. ಸಾದರು : ಸಾದರಾಗುವ ಆಜ್ಞೆಗನುಸಾರ ಮರಣದಂಡನೆ 
ಅಥವಾ . . . ದಂಡನೆಗಳನ್ನು ವಿಧಿಸುತ್ತಿದ್ದರು (ಮಹಾವಂ. 1೩೨೯); ಯಾವ 
ವೈಕ್ತಿಯನ್ನಾದರೂ . . . ನಿರ್ಬಂಧದಲ್ಲಿಟ್ಟಿದ್ದರೆ, ಆದೇಶವನ್ನು ಸಾದರು ಮಾಡದೆ 
ಪ್ರಾಧಿಕಾರಿಯು... ಆ ವ್ಯಕ್ತಿಗೆ ತಿಳಿಸತಕ್ಕುದು (ಭಾಧಾನ. ೧೪). 

[4-- ಅರ. ಹಿಂ. ಸಾದಿರ್‌; ಮರಾ. ಸಾದರ್‌) 

ಸಾದರಂ (ಅ). ಆದರಪೂರ್ವಕವಾಗಿ : ನಾನದಂ ಬಲ್ಲಂತೆ ಬಣ್ಣಿಫೆಂ ಸಾದರಂ 
ಕಡುನೇಹದಿಂದಿಂತು ಪೊಗಳ್ಹಪೆಂ (ತಿರುರ. ದೇ ೨-೨):ಉರುತರ ವಿಭೂತಿಯಂ ಸಾದರಂ 
ಸಂತತಂ ಧರಿಸಿದವನೇ ಬ್ರಾಹ್ಮಣೋತ್ತಮಂ (ಆರಾಚ. ೧-೨-೫). [ಸಂ.) 

ಸಾದರಣ (ನಾ). ಆದರ; ಮನ್ನಣೆ; ಗೌರವ : "“ಸಾದೃತಂ ಸಾದಂ£ರ3ಣಂ'' 
(ವಸ್ತುಕೋ. ೧೦೧-೨೦); ಚರಣವಿಷಯಭ್ರಾಂತಿಯಿಂದಂ ಚೆರಿಸಿ ರಾಜವದುಪಚೆರಣ 
ಸಾದರಣ।ಪಾಕಾಂ. ದಾದಿರಣ, ಸಾಧರಣ] ಕರಣಂಗಳನುಳಿದೆನೇ ಛಾಂದಸತ್ವದಲಿ 
(ಬಸಪು. ೪೫-೧೧). [ಸಂ.) 

ಸಾದರಣೆ (ನಾ). ಎ ಸಾದರಣ : ಕಾದಿ ಗೆದ್ದವ ಬೇರೆ ನಮಗೆ ಈ ಸಾದರಣೆ 
ಬೇಡೆಂದನು (ತುರಂಗ. ೩೭-೬೦). (ಸಂ. ಸಾದರಣ] 

ಸಾದರಪಡಿಸು (ಕ್ರಿ). ಪ್ರಕಟಪಡಿಸು; ಹಾಜರುಪಡಿಸು : ಯಜಮಾನಿಯ 
ದುರಾಗ್ರಹಕ್ಕೆ ಕೆಲಜನ ವರಗಳ ಯಾದಿಯನ್ನು ಸಾದರಪಡಿಸಿದ್ದರು (ಸಂಜೀವಿ. ೫೨); 
ಭೀಮಪ್ಪ ವಕೀಲರ ಮುಖಾಂತರ ತನ್ನ ತಕರಾರುಅರ್ಜಿ ಸಾದರಪಡಿಸಿದ್ದ (ಮನೆದೆ.6). 

(ಸಾದರ 4 ಪಡಿಸು) 

ಸಾದರು "ಸಾದರ್ಮ' ನೋ. 

ಸಾದಾ (ಗು). ೧. ಸಾಧಾರಣವಾದ; ಸರಳವಾದ : ಆನೆಗೆ ಸಾದಾಬನಾತಿನ 
ಜೂಲು ೧ (ಎಕ. ೫1೪, ನಂಜನ. ೨೯೨-೪೧; 1847): ಕಲಾವಂತರು ಸಾದಾತರದ ಅನ್ನವಸ್ತ್ರಗಳ 
ಮೇಲೆ ಸಂತುಷ್ಟರಾಗಿ ಉಳಿಯಬಹುದಾದರೆ ಸಮಾಜವು ಅವರನ್ನು ಸಾಕಲೂಬಹುದು 
(ಪ್ರಬಂಧ. ೧೯೯). (ನಾ). ೨. ಸಾಧಾರಣವಾದುದು; ಸರಳವಾದುದು : 
ಆನೆಕತ್ತಿಗೆ ಘಂಟೆಸರ ೨ ಕ್ಕೆ ದೊಡ್ಡದಕ್ಕೆ ಮಧ್ಯ ದೊಡ್ಡ್ಮಘಂಟೆ ೧ ಯರಡುತರ 
೨ ಸಾದಾ (ಎಕ. ೫1೪, ನಂಜನ. ೨೬೨-೩೬; 1847). 

ಸಾದಾಅಂಚು ಎ ಜರಿ, ಹೆಣಿಕೆ ಮುಂತಾದುವುಗಳಿಲ್ಲದ ಸಾಧಾರಣವಾದ 

ಅಂಚು: ಸಾದಾಅಂಚಿನ ಪಂಚೆಗಿಂತ ಜರಿಅಂಚಿನ ಪಂಚೆಗೆ ಬೆಲೆ ಹಚ್ಚು (ರೂಢಿ). 
ಸಾದಾಉಡುಪು ಎ ೧. ಸರಳವಾದ ಉಡುಗೆ : ಆಕೆಯದು ಸಾದಾಉಡುಪಿನಲ್ಲೂ 
ಎದ್ದು ಕಾಣುವ ಸೌಂದರ್ಯ (ರೂಢಿ). ೨. ಸಮವಸ್ತವಲ್ಲದ ಸಾಧಾರಣವಾದ 


೮೪೬೨ 


20 


35 


ಸಾದಿಸು 


ಉಡುಪು; ಮಫ್ತಿ : ಪೋಲೀಸಿನವರು ಅನೇಕ ವೇಳೆ ಕಳ್ಳತನಗಳನ್ನು ಪತ್ತೆಹಚ್ಚಲು 
ಸಾದಾಉಡುಪಿನಲ್ಲಿರುತ್ತಾರೆ (ರೂಢ). ಸಾದಾದೋಸೆ ಎ (ಪಲ್ಮ ಮುಂತಾದ 
ಮಸಾಲೆಗಳನ್ನು ಹಾಕದ) ಸಾಮಾನ್ಯವಾದ ದೋಸೆ; ಖಾಲಿದೋಸೆ : 
ಸಿದ್ಧ, ನಿನಗೆ ಸಾದಾದೋಸೆ ಬೇಕೋ? ಮಸಾಲೆದೋಸೆ ಬೇಕೋ? (ಕಪಪು. ೩-೫). 
ಸಾಡಾಸೇಯ್ಗೆ - ಹೆಚ್ಚು ತೊಡಕಿಲ್ಲದ ಸರಳವಾದ ನೇಯ್ಸೆ : ಸಾದಾನೇಯ್ಲೆಗೆ 
ಕುಕ್ಕೆಯನ್ನು ಹೆಣೆಯುವಾಗ ಉಪಯೋಗಿಸುವ ಹೆಣಿಗೆ ಉಪಯೋಗಿಸಲ್ಪಡುತ್ತದೆ 
» ವಾಯಿಲ್‌, ಮಸ್ಲಿನ್‌, ಮಲ್‌ ಇವನ್ನು ಸಾದಾನೇಯ್ಗೆ ಉಪಯೋಗಿಸಿ 
ನೇಯುವರು (ಗೃಹಎ. ೭೬). ಸಾದಾಹೀದಾ = ನೇರವಾದ ನಡವಳಿಕೆಯ; 
ಸರಳಸ್ಪಭಾವದ : ಮೊದಲಿನಿಂದಲೂ ಅವನು ಸಾದಾಸೀದಾ ಮನುಷ್ಯನಲ್ಲ 
(ಸಾಹೇಬ್‌. ೨೭೬೬). [ಇ-- ಪಾರ. ಸಾದ ; ಹಿಂ. ಸಾದಾ] 
ಸಾದಾಖ್ಯ (ನಾ). [ವೀಶೈ] ""ಸಂತತ ಶಿವಭಾವದಿಂದಿರುವುದು'' 
(ವೀಶೈಪಾ. ೨೪ -೭; 1961): ಆ ಸದಾಶಿವತತ್ತ್ವ ಸಾದಾಖ್ಯವೆನಿಸುತ ವಿಲಾಸಿಪುದು 
ಪಂಚಪ್ರಕಾರದಿಂ (ಲಶಿಜಿಂ. ೧-೨೩); ವಿಶ್ವವ್ಮಾಪಕವಾದ ನಿಷ್ಕಲಲಿಂಗವು . . . 
ಸಾಕಾರಲಿಂಗಗಳಾಗಿ ವಿಶ್ವದಲ್ಲಿ ನೆಲಸಿರುವುದು, ಇವು . . . ಸದಾಶಿವನಿಂದ ಹೊರಟು 
ಅವನ ಹೆಸರು ಮತ್ತು ಲಕ್ಷಣಗಳಿಂದ ಸಾದಾಖ್ಯಗಳೆನಿಸಿ ಜೀವರಿಗೆ 
ಅನುಗ್ರಹಮಾಡುತ್ತಿರುವುವು (ಶ೩. ೨೬). "ಪಂಚಸಾದಾಖ್ಯ್ಕ' ಪರಾ. [೫0.1 
ಸಾದಾಖ್ಯತತ್ತ್ವ (ನಾ). ಎ ಸಾದಾಖ್ಯ : ತದ್ಬಿಂದುವಿಂ ಸದಾಶಿವನೆನಿಪ್ಪಾ ಸಾದಾಖ್ಯ 
ತತ್ರವಾಯ್ತು (ವೀಶೈಪು. ೬-೫-೧೩). [ಸಂ.) 
ಸಾದಾರತೆ (ನಾ). ಆಧಾರವಾಗಿರುವಿಕೆ ; ಆಶ್ರಯಗುಣ : ಬೀರರಸಂಗಂ ಸಿತ 
ಪಂಕೇರುಹದಳನಯನೆ ರೆಬ್ಬಿಕಬ್ಬೆಗಮತಿಗಂಭೀರಗುಣಂ ಪುಟ್ಟಿದ ಸಾದಾರತೆಯೊಡವುಟ್ಟೆ 
ಕಂಬನೆಂಬ ಮಹಾತ್ಮಂ (ಸೌ 1X -1 ೧೫೫-೯; 1086). 
IP ಇದು "ಸಾಧಾರತೆ' ಎಂಬುದರ ಅಪಲಿಖಿತ] 
ಸಾದಿ (ನಾ). ೧. ನಾಶಮಾಡುವಿಕೆ; ಹಾಳುಮಾಡುವಿಕೆ. ೨. ಕುಳಿತು 
ಕೊಂಡಿರುವವನು . ೩. ಕುದುರೆಯ ಸವಾರ; ರಾವುತ : ತಾರಾಪೀಡಂ 
೬ ೬ ೬ ಭಾರ್ತೆಯನಾರಯ್ಮಲಾಪ್ತರೆನಿಸಿದ ಸಾದಿಗಳಂ ತ್ವರಿತಗತಂ ಬೆರಸಟ್ಟಿದಂ 
(ಕಾದ, ೬೬೧); ಕಡಿವಾಣವಿಡಿದೆಳೆದು ಬಲ್ಬಿಂದೆ ಸಾದಿಗಳ್ತಡೆದೊಡಂ ನಿಲ್ಲದಶೃಶ್ರೇಣಿ 
ಪಡಲಿಟ್ಟುದು (ಶೇಷರಾ. ೧೦-೨೬). ೪. ಆನೆಯ ಸವಾರ ; ಮಾವುತ : ರಾವುತ್ತರ್‌ 
ಸಾದಿಗಳ್‌ ತೇರಾಳ್ಗಳ್‌ ದಂಡೆತ್ತಿ ಪೋದರ್‌ (ರಾಮುಕ್ಕ ೩-೨೯). ೫. ರಥವನ್ನು 
ನಡೆಸುವವನು; ಸಾರಥಿ. ೬. ಆದಿಯನ್ನುಳ್ಳುದು; ಅನಾದಿಯಲ್ಲದುದು: 
ಏಕಜೀವಾಪೇಕ್ಷೆಯಿಂ ಆನಾದ್ಮಪರ್ಯವಸಾನಮುಂ ಅನಾದಿಪರ್ಯವಸಾನಮುಂ 
ಸಾದಿಪರ್ಯವಸಾನಮುಮೆಂದು ಭಂಗತ್ರಯಮಕ್ಕುಂ (ತತ್ತ್ವಪ್ರ. ೩೧). 
(ಸಂ. ಸಾದಿ, ಸಾದಿನ್‌) 
ಸಾದಿತ (ಗು). ೧. ಕುಳಿತುಕೊಂಡ; ಆಸೀನವಾದ. ೨. ಕುಳಿತುಕೊಳ್ಳುವಂತೆ 
ಮಾಡಿದ; ಕೂರಿಸಿದ. ೩. ನಿರುತ್ಸಾಹದಿಂದ ಕೂಡಿದ; ಖನ್ನವಾದ. 
[ಸಂ.1 
ಸಾದಿಲ್ವಾರು (ನಾ). (ಶಾಲೆ, ಕಚೇರಿ ಮುಂತಾದ ಕಡೆಗಳಲ್ಲಿ ಶಾಯಿ, ಕಾಗದ 
ಲೇಖನಿ ಮುಂತಾದುವಕ್ಕೆ ಬಳಸುವ) ಚಿಲ್ಲರೆಖರ್ಚು; ಅನಿರೀಕ್ಷಿತವಾಗಿ, 
ಆಗಂತುಕವಾಗಿ ಬರುವ ಸಣ್ಣ ಪುಟ್ಟಿ ವೆಚ್ಚ : ಹೊಟ್ಟೆಗೆ ಸಂಪಾದಿಸಲೇ, ಬಟ್ಟೆ 
ಹವಣಿಸಿಕೊಳ್ಳಲೇ, ಕಾಗದದ ಕಡ್ಡಿ ಸಾದಿಲ್ವಾರು ಹುಡುಕಿಕೊಂಡು ಹೋಗಲೇ! 
(ಶ್ರೀಕಥೆ. ೮೧); ತಿಂಗಳಿಗೆ ಎಂಟಾಣೆಯನ್ನಾದರೂ ಸಾದಿಲ್ವಾರಿಗೆ ಕೊಡಬೇಕು (ರಂಗಕ. ೫೦). 
ಸಾದಿಲ್ಬಾರುಮೊಬಲಗು ಇ (ಕಚೇರಿ ಮುಂತಾದ ಕಡೆಗಳಲ್ಲಿ) ಚಿಲ್ಲರೆಖರ್ಚು, 
ಆಗಂತುಕವೆಚ್ಚಗಳಿಗೆ ಉಪಯೋಗಿಸಲು ಇರುವ ಹಣ : ಸಾದಿಲ್ಕಾರು 
ಮೊಬಲಗನ್ನು ಹೆಚ್ಚಿಸಬೇಕು ಎಂಬುದು ಅವನ ತೀರ್ಮಾನವಾಗಿತ್ತು (ರಂಗಕ. ೫೦). 
(ಇ- ಮರಾ. ಸಾದಿಲ್‌ವಾರ್‌; ಅರ. ಸಾದಿರ್‌ವಾರಿದ್‌] 


«| ಸಾದಿಸು (ಕ್ರಿ). ಹಿಂದಕ್ಕೆ ಪಡೆ; ಮರಳಿ ಪಡೆ : ಸಾದಿ[ಜಾಕಾಂ. ಧಿ]ಸುವೆಂ ಫಲ್ಗುಣನಿಂ 


ಸಾದಿ[ಪಾಣಾಂ.ಧಿ]ಸುವೆಂ ಪವನಸುತನ ಬಸಿಆೌಂ ಹಾ ಕರ್ಣಾ ದುಶ್ಶಾಸನ ತೆಗೆವೆಂ 


ಸಾದು 


ನಿರ್ದೋಷಿಬಲ್‌ಕ್ಕೆ ಯಮಜನೊಳ್‌ ಪುದುವಾತ್ಟೆಂ (ಗಡಾಸಂ. ೪-೧೩). ಖ ಈ ಪದ್ಮದಲ್ಲಿ 
ಪ್ರಾಸಕ್ಕಾಗಿ ಕವಿಯು ಅಲ್ಪಪ್ರಾಣವನ್ನು ಬಳಸಿದಂತೆ ತೋರುತ್ತದೆ. 
[ಆ ಸಾಧಿಸು] 
ಸಾದು "ಸಾಂದು' ನೋ. 
ಸಾದ್ಮು (ಗು). ೧. ಸಾಧುಸ್ವಭಾವದ; ಒಳ್ಳೆಯ. (ನಾ). ೨. ಒಳ್ಳೆಯತನ; 
ಸಾಧುಸ್ಪಭಾವ : ""ಸುಜನತ್ವ ಗಂಧದ್ರವ್ಮಂಗಳೊಳ್‌ ಸಾದಕ್ಕು'' (ಶಬ್ದಮಂ. ೧೧೧). 
೩. ಸಾಧುಸ್ಟಭಾವದ ವ್ಯಕ್ತಿ; ಸಜ್ಜನ: ಮಾತಾಳಿ, ಸಾದು, ಗಾಳು, ಪಾರು 
(ಭಾಷಾಭೂ. ೧೯೬ ಪ್ರಯೋ) ; ಸಾದು ಕೆರಳಿದ ತೆರದಲೀ ಸಂವಾದ ಲೇಸೆಂದಮರರುಲಿಯಲು 
ಮಾಧವನ ಮೈದುನನು ಮದನನ ನೋಡಿ ನಸುನಗುತ . . . ಮರುಳೆ ಮರಳೆಂದ | 
(ರೋಗಯ. ೨೫ --೯೨). 
ಸಾದುಎತ್ತು, ಸಾದೆತ್ತು ವ ಸೌಮ್ಮಸ್ವಭಾವದ ಎತ್ತು : ಹೊಸದಾಗಿ ಹೂಡಿದ 
ಮೂಡಲ ಹೋರಿ ಮುಸುಗರೆದು ಅಡ್ಡಾದಿಡ್ಡಿ ಜಗ್ಗುತಿದೆ. ಚೊತೆಗಿರುವ ಸಾದುಎತ್ತಿನ 
ಕೂಡ ಕಾದಾಟ (ನೆಲಮು. ೩೨-೫); ಕೆಂದ ಸಾದೆತ್ತಾಗಿ ಮುಂದಲ್‌ವ ಮಗನಾಗಿ 
ಕುಂದದಲೆ ಗೆಯ್ವ ಸೊಸೆಯಾದರಾ ಮನೆಗೆ ಬಿಂದಿಗೆಯ ಹೊನ್ನು (ಸರ್ವಜ್ಞ. ೧೭೧೫). 
(ಆ ಸಂ. ಸಾಧು) 
ಸಾದುಗಪ್ಪು (ನಾ). ಸಾಮಾನ್ಯವಾದ ಕಪ್ಪು; ನಸುಕಪ್ಪು: ಇಬ್ಬರ ಬಣ್ಣವೂ 
ಸಾದುಗಪ್ಪೇ (ಕಲಾಚ್ಕೋ. ೩); ಸ್ವರ್ಣವರ್ಣದ ಹೆಂಗಳೆಯರಿಗೆ ಕರಿಯ ಚಂದ್ರಕಾಳಿಯ 


ಸೀರೆಯೂ, ಸಾದುಗವ್ಪಿನವರಿಗೆ ಬಿಳಿಯ ಪತ್ತಲಗಳೂ ಸೇರುವವು 
(ಅಂಬಿಕೆ. ೨೭). (ಸಾದು, ೬ ಕಪ್ಪು (ಆ ಕರ್ಪು)) 


ಸಾದುಗಿಟು (ಕ್ರಿ). ಒಳ್ಳೆಯ ವ್ಯಕ್ತಿಯೆಂದು ಭಾವಿಸು : ಸಾದುಗೆತ್ತು ಬಗೆಯಾದವ 
ನಾನೋಡಲಟ್ಟಿದೆಂ (6ವಿರಾ. ೧-೧೨೮). [ಸಾದ್ಕು + ಗಿಟು] 

ಸಾದೃತ (ನಾ). ಸಾದರಣ : "“ಸಾದೃತಂ ಸಾದಂ£ರ3ಣಂ'' (ವಸ್ತುಕೋ. 
೧೦೧-೨೦). [7 

ಸಾದೃಶ್ಯ (ನಾ). ಹೋಲಿಕೆ; ಒಂದೇ ರೀತಿ ಇರುವಿಕೆ : ""ಎಿದ್ದಂಸೂಚ್ಕಾಭಿ 
ಮುಖಾಯುದ್ದಂ ಸಾದೃಶ್ಯಮಪ್ಪುದುಂ ತಾಂ ವಿದ್ಧಂ'' (ವಸ್ತುಕೋ. ೧೨೭-೫೭); ನೃಪತಿಯ 
ಮರಣಸಾದೃಶ್ಶಪ್ರಹಾರವೃಥೆಯ ಕಾಣಿಕೆಗೆ ಅರರೆ ಭಾಜನವಾದೆನೈ ಹರಹರ 
ಮಹಾದೇವಾ (ಕುವ್ಕಾಕ. ೧೨-೯). [ಸಂ.] 

ಸಾದೇವ (ನಾ). ಜೊತೆಯಲ್ಲಿರುವ ದೇವತೆ : ಸಹದೇವ -- ಸಾದೇವ (ಶಮದ. 
೨೯೧ ಪ್ರಯೋ); ಸಾದೇವಂ, ಸಹದೇವಂ (ಶಬ್ದಾನು. ೩೭೪ ಪ್ರಯೋ). [ಆ ಸಂ. ಸಹದೇವ) 

ಸಾದ್ಯಂತ (ಗು). ೧. ಮೊದಲಿನಿಂದ ಕೊನೆಯವರೆಗಿನ; ಸಮಗ್ರವಾದ : 
ಮರುದಿನ ರಾಚಪ್ಪನಿಗೆ ಸಾದ್ಮಂತ ಹಕೀಕತ್ತನ್ನು ವಿವರಿಸಿದೆ (ದೀಪಹ. (೧೯೦). (ನಾ). 
೨. ಮೊದಲಿನಿಂದ ಕೊನೆಯವರೆಗಿರುವುದು; ಸಮಗ್ರವಾದುದು : ಅವನ 
ಹದಿನಾಲ್ಕುವರ್ಷಗಳ ಇತಿವೃತ್ತ ಸಾದ್ಮಂತವಾಗಿ ಕೇಳಿ ಭಟ್ಟರಿಗಾದ ಆನಂದ 
- ಆಶ್ಚರ್ಯ ಅಪ್ಟಿಪ್ಟಲ್ಲ (ಹೊಸ್ನಿ. ೪೨). [ಸಂ.] 

ಸಾಧಕ (ನಾ). ೧. ನೆರವೇರಿಸುವುದು; ಪೂರೈಸುವುದು. ೨. ಅಭ್ಯಾಸ; 
ಪರಿಶ್ರಮ: . "ಕತ್ತಿಸಾಧಕ', “ಗರುಡಿಸಾಧಕ' ಪರಾ. ೩. ಕಾರ್ಯವನ್ನು 
ಸಾಧಿಸುವವನು. ೪. (ಅಧ್ಯಾತ್ಮ, ಯೋಗ ಇತ್ಯಾದಿ) ಸಾಧನೆಯ ಪಥವನ್ನು 
ಹಿಡಿದವನು; ಸಾಧನೆಯ ಹಾದಿಯಲ್ಲಿರುವವನು : ವೇದಕ್ಕೆ ಬೆಲೆಯಿಲ್ಲ 
ಭೇದಕ್ಕೆ ಹೊಲಬಿಲ್ಲ ಸಾಧಕಗೆ ಆವ ಭಯವಿಲ್ಲ (ಸರ್ವಜ್ಞ. ೩೯೨); ಈಶ್ವರೋಪಾಸನೆಯು 
ಮೋಕ್ಷಕ್ಕೆ ಸಾಧನವಾಗುತ್ತದೆ, ಸಾಧಕನು ಶಾರೀರಕ ಮತ್ತು ಮಾನಸಿಕಪ್ರಯತ್ನಗಳಿಂದಕ್ರಮಕ್ರಮವಾಗಿ 
ವಿಕಾಸವನ್ನು ಪಡೆಯಬೇಕು (ಭಾರದ. ೧೫೧). ೫. ಕುಶಲನಾದವನು; ನಿಪುಣ; 
ಸಮರ್ಥ : ಕೈಕರಣೆಗಳಲಧಿಕನನತಿಶುಚಿಯ ಸಾಧಕನನಕ್ರೋಧಿಯನನಾಲಸನ . .. 
ಪತಿಕರಿಸುವುದು ಸೂಪಕಾರತೆಗೆ (ಕುವ್ಮಾಉ. ೩-೯೨). ೬. ಯಕ್ಷಿಣಿಗಾರ; 
ಐಂದ್ರಜಾಲಿಕ : ಭೈರವನಂತೆ ಭಾಂಕಾರಂಗುಡುತಿರ್ಪ ಸಾಧಕರಿ೦ (ಕಾವ್ಮಸಾ. ೫೨೯ 
ಶೂದ್ರಕ); ಯಂತ್ರತಂತ್ರಗಳ ಸಾದರದಿ ಸಾಧಿಸಿಹ ಘುಟಿಕಾಪಾದುಕಾಸಿದ್ಧಿಗಳ ಪಡೆದಿಹ 
ಸಾಧಕರು ಮೊದರ ಕಾಲಾಧೀನರಾಗಿಹರು (ಅಮೃತ. ೨-೩೭). ೭. ಸಹಾಯ 


೮೪೬೩ 


5 


10 


20 


30 


ಸಾಧನ 


ಮಾಡುವಿಕೆ; ಸಹಕಾರವನ್ನು ಒದಗಿಸುವಿಕೆ : (8). ಆ. ಸಾಧಿಸಿದುದು ; 
ಸಿದ್ದಿ: ಶಪನಪ್ರವೀಣರು -- ಈ ಮೊದಲಾದವರು ತಂತಮ್ಮ ವಿದ್ಮಾಪರಿಶ್ರಮದ ಕಲಾ 
ಪರಿಣತಿಯ ಸಾಧಕಗಳಿಂದ ಆಸ್ಟಾಯಿಕೆಯ ಮನೋರಂಜನವನ್ನು ಸಿದ್ದಿಗೊಳ್ಳತೊಡಗು 
ವರು (ಜೆಟ್ಟಅ. ೩೨-೧೧). ೯. ರಸವಿದೆಯನ್ನು ಬಲ್ಲವನು: ಬಳವೈರಿಯೆಂಬ ಸಾಧಕ 
ನಿಳೆಯಂ ಪೊಸಮೂಸೆ ಮಾಡಿ ಶಶಿಮಂಡಲಮಂ ಗುಳಿಗೆಯುಡೆ ತಿಮಿರಕಾಳಿಕಿ 
ತಿಳಿದಂತೆ ಜಲಕ್ಕನಾಯ್ತು ಪೊಸವೆಳ್ಲಿಂಗಳ್‌ (ಅನಂಪು: ೭-೮೫). ೧೦. ಅಂಗಸಾಧನೆ ; 

- ವ್ಯಾಯಾಮ: ಕೆಲವು ಆಪ್ತರು ಅರಸುಮಕ್ಕಳು ಊಳಿಗದವರು ಸಹ ಗರುಡಿಗೆ ಬಂದು 
ಹವಣಾಗಿ ಸಾಧಕವಂ ಮಾಡಿ (ವಚಕಾ. ೨); ಈ ಐದು ಜನರೂ ಒಂದೇ ಗರಡಿಯಲ್ಲಿ 
ಸಾಧಕವನ್ನು ಮಾಡಿದರು (ನತಿಚಿ. x॥, ೪). ೧೧. ಶಸ್ತ್ರಗಳ ಪ್ರಯೋಗದ 
ರೀತಿ,-- ಕ್ರಮ: ಆ ಕುಮಾರರು . . . ತಿರುಗುಚಕ್ರ ಗಂಡುಗೊಡಲಿ ಮೊದಲಾದ 
ಸಾಧಕಗಳನು ಕಲಿತು . . . ಆ ಗುರುಗಳಿಗೆ ಮನಸ್ಸಂತೋಷಮಾಡಿದರು (ವಚಕಾ. 6). 
೧೨. ಸಾಧನವಾದುದು; ಸಲಕರಣೆ; ಉಪಕರಣ : ತ್ರಿಜಗತ್ಸಾರಂ ಭಾವಿಪೊಡೆ 
ಜೋಯಿಸಂ ಸಾರಮಲ್ಲಿ ಜಾತಕಮದು ವಿಶ್ವಜನಾನಂದಿತಜೋತಿಷವು ಜಾತಕಮೆನಿಪ್ಪ 
ಸೂಕ್ತಿ ಸಾಧಕಮದ£ಿಂ (ಜಾತತಿ. ೧-೧೫). ೧೩. ನಂಜಿಕೊಳ್ಳುವ ಸಾಧನ; 
ವ್ಮೃಂಜನಪದಾರ್ಥ; ಮೇಲೋಗರ : ಇಂದು ನಿಮ್ಮ ಮನೆಯಲ್ಲಿ ಏನು ಸಾಧಕ 
ಮಾಡಿದ್ದಿರಿ? (ರೂಢಿ). ೧೪. [ಜೈನ] ಸಮಾಧಿಮರಣವ್ರತ; ಸಲ್ಲೇಖನ : 
ಸಾಧಕಮೆಂಬುದು ಜೀವಿತಾಂತ್ಮದೊಳು ದೇಹಾಹಾರತ್ಕಾಗಂಗೆಯ್ದು ಪರಮಧ್ಯ್ಮಾನ 
ಶುದ್ದಿಯಿಂ ಲೋಕಾಗ್ರದೊಳು ಮತಿಯನಿಡುವುದು (ಚಾವುೂಪು. ೨೨೭). 

ಸಾಧಕಬಾಧಕ - ಅನುಕೂಲ ಮತ್ತು ಪ್ರತಿಕೂಲ : ಊಹೆಯು ಎಲ್ಲ 

ವಿಧದಲ್ಲೂ ಸರಿಯಾಗುವುದೇ ಎಂದು ಅದರ ಸಾಧಕಬಾಧಕಗಳನ್ನು ಪರಿಶೀಲಿಸಬೇಕು 
(ಶಿಕ್ತದ. ೫೪೦); ಸಾಧಕಬಾಧಕಗಳನ್ನು ಮುಂದಿಟ್ಟು ಸ್ಪಷ್ಟವಾಗಿ ಚರ್ಚಿಸಿದರು 
(ಓಂಕಿರು. ೩೫). (ಸಂ. 

ಸಾಧಕಪ್ರತ್ಯಯ (ನಾ). [ವ್ಕಾಕ] ಪ್ರಕೃತಿಯನ್ನು ಪದವನ್ನಾಗಿ ಸಾಧಿಸುವ 
ಪ್ರತ್ಮಯ; ಸಾಧಿತಪ್ರತ್ಮಯ : ಹಳೆಗನ್ನಡಶಬ್ದಗಳ ಮೂಲರೂಪದ ವರ್ಣ 
ಗಳು ಹೊಸಗನ್ನಡದಲ್ಲಿ ಬದಲಾದದ್ದಲ್ಲದೆ, ವ್ಯಾಕರಣದಲ್ಲಿ ಸಹ, ವಿಶೇಷವಾಗಿ 
ಸಾಧಕಪ್ರತ್ಮಯಗಳಲ್ಲಿಯೂ, ವಿಭಕ್ತಿಪ್ರತ್ಮಯಗಳಲ್ಲಿಯೂ ಬಹಳ ಭೇದ ಉಂಟಾಗಿದೆ 
(ಮುಂಬಯಿ. ೫-೨೪೨). [ಸಂ.] 

ಸಾಧಕಿ (ನಾ). ೧. ಸಾಧನೆಯನ್ನು ಮಾಡುವವಳು. ೨. ವಾಮಾಚಾರದ 
ಸಾಧನೆಯನ್ನು ಮಾಡುವ ಸ್ತ್ರೀ; ಕಾಪಾಲಿಕಪಂಥದ ಸ್ತ್ರೀ : ಪಾವುಗೆ 
ಪಂಚಮಸ್ವನಂ ಬೆತ್ತದ ಕೋಲಿವೊಂದಿ ನಿಲೆ ಸಾಧಕಿ ಬತ್ತಲೆ ಬರ್ಪಳೊಬ್ಬದಳ್‌ 
(ಕಾವ,್ಮಸಾ. ೫೩೩). [ಸಾಧಕ + - ಇ] 

ಸಾಧನ (ನಾ). ೧. ಗುರಿಮುಟ್ಟುವ ಪ್ರಯತ್ನ; ಸಿದ್ದಿಯನ್ನು ಪಡೆಯುವ 
ಯತ್ನ: ನಮ್ಮೆಲ್ಲ ಬಗೆಯಾದ ಪ್ರವೃತ್ತಿ, ನಿವೃತ್ತಿ, ಸಾಧನ, ಸಿದ್ಧಿಕರ್ಮ 
ಮೊದಲಾದವುಗಳಲ್ಲಿ . . . ಪರಮಾತ್ಮನ ಕೈವಾಡವು ಅವರವರ ಕರ್ಮಕ್ಕೆ ತಕ್ಕಂತೆ 
ಉಂಟೆಂಬ ರಹಸ್ಕಪ್ರಮೇಯದ ವಿಮರ್ಶೆಯನ್ನು ಕೂಲಂಕಷವಾಗಿ ಮಾಡಿರುವುದು 
ದ್ವೈತಸಿದ್ಧಾಂತದ ಒಂದು ದೊಡ್ಡವೈಶಿಷ್ಟ್ಯ (ಭಾರದ. ೨೮೦). ೨.(ಕಾರ್ಯವನ್ನು) 
ಸಾಧಿಸುವಿಕೆ ;ಗುರಿಮುಟ್ಟುವಿಕೆ: "ಕಾರ್ಯಸಾಧನ' ಪರಾ. ೩. ಪೂರೈಸುವಿಕೆ; 
ನೆರವೇರಿಸುವಿಕೆ. ೪. ಪಡೆಯುವಿಕೆ; ಗಳಿಸುವಿಕೆ : (6. ೫. (ಆಯುಧ, 
ಯಂತ್ರ ಮೊದಲಾದ) ಸಾಮಗ್ರಿ; ಉಪಕರಣ; ಸಲಕರಣೆ : ಕೊಡೆ ತಟ್‌ ತಳ್ತ 

"  ಸೀಗುರಿ ಕರೀಂದ್ರಘಟಾಳಿ .. . ಏಗಡಿಸದ ಗಾಡಿಕಾರ್ತಿಯರ ಬರ್ಪ ನಿಯೋಗಿಗಳಾದ 
ಚೆಲ್ವನಾವೆಡೆಯೊಳಮಾಯೆ ಕಣ್ಣೊಸಗೆಯಂ ಪಡೆದತ್ತು ಸಮಸ್ತಸಾಧನಂ 
(ಆದಿಪು. ೪-೯೨); ಸಾರಥಿಯ ಬಲುಹಿಲ್ಲದಿರ್ದಡೆ ಭೂರಿಸಾಧನವಿವು ನಿರರ್ಥಕವು 
(ಕುವ್ಕಾಕ. ೫-೭); ಒಲ್ಲನೋ ಹರಿ ಕೊಳ್ಳನೋ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ 
(ಪುರಂದ. ೨-೭೯ ಅನುಪಲ್ಲವಿ). ೬. (ಕಾರ್ಯಸಾಧಕವಾದ) ಕಾರಣ; ಹೇತು; 
ನಿಮಿತ್ತ : ಸದ್ದರ್ಮದಾ ಸತಿಯೇ ಸರ್ವಕೆ ಸಾಧನಂ (ಸೋಮೇಶ. 6). ೭. ಸೈನ್ಕ; ದಳ : 
ಶ್ರೀಯನರಾತಿಸಾಧನಪಯೋನಿಧಿಯೊಳ್‌ ಪಡೆದುಂ ಧರಿತ್ರಿಯಂ ಜೀಯೆನೆ ಬೇಡಿಕೊಳ್ಳದೆ 


ಸಾಧನಂಗುಡು 


. ಇಂತುದಾತ್ತನಾರಾಯಣನಾದ ದೇವನೆಮಗೀಗರಿಕೇಸರಿ ಸೌಖ್ಯಕೋಟಿಯಂ | 
(ಪಂಪಭಾ. ೧-೧); ಕಟ್‌ಯೆ ಬಲ್ಪರಿಯೆಂಬಿನಮಂಬನಂಬು ನಟ್ಟುದೆ ನೆಅನಾಗೆ ಕೂಡ 
ಗತಜೀವಿತಮಾಯ್ತು ಕಿರಾತಸಾಧನಂ(ಪಾಠಾಂ. ಸ೦ಕುಲಂ) (ಪಂರಾಮಾ. ೪-೬೩); 
ಸಕಲರಿಪುಸಾಧನವನೊಬ್ಬನೆ ಕರ್ಣ ಗೆಲಿದನು (ಕುವ್ಮಾಕ. ೧೧-೬). ೮. ಸೈನ್ಯದ ಭಾಗ; 
ಸೇನೆಯ ತುಕಡಿ : ""ಸಾಧನಮೆನೆ ಸೇನಾಂಗಂ'' (ವಸ್ತುಕೋ. ೧೩೪-೯೮). 
೯. ಸಹಾಯ; ನೆರವು : (8. ೧೦. ಮಂತ್ರತಂತ್ರಗಳಿಂದ ಜಯಿಸುವುದು, - 
ಹತೋಟಿಗೆ ತೆಗೆದುಕೊಳ್ಳುವುದು. ೧೧. ಅಭ್ಯಾಸ; ಸಾಧನೆ ಮಾಡುವಿಕೆ: 
ಸಂಗೀತದ ಸಾಧನ, ನಿರೂಪಣ, ಪೋಷಣ ಮಿಗಿಲಾಗಿ ಅಭಿರುಚಿ ಮತ್ತು ಪ್ರವೃತ್ತಿಗಳಲ್ಲಿ 
ಆಗುವ ಬದಲಾವಣೆಗಳು ಗಮನಾರ್ಹ (ಭಾರದ. ೫೪೫). ೧೨. ಕೊಲ್ಲುವಿಕೆ; 
ವಧಿಸುವಿಕೆ. ೧೩. ಹೋಗುವಿಕೆ ; ತೆರಳುವಿಕೆ. ೧೪. ಹಿಂದಿನಿಂದ ಹೋಗುವಿಕೆ; 
ಹಿಂಬಾಲಿಸುವಿಕೆ. ೧೫. ಔಷಧಿ; ಮದ್ದು. ೧೬. ಪುರುಷನ ಜನನೇಂದ್ರಿಯ; 
ಶಿಶ್ನ. ೧೭. ಧನ; ಐಸ್ವರ್ಯ. '೧೮. ಸ್ನೇಹ; ಗೆಳೆತನ. ೧೯. ಲಾಭ; 
ಪ್ರಯೋಜನ. ೨೦. ಯುದ್ಧ; ಕದನ. ೨೧. ಶವವನ್ನು ಸುಡುವಿಕೆ; 
ಶವದಹನ. ೨೨. ಕಾಯ, ವಚನ ಮತ್ತು ಮನಸ್ಸು ಎಂಬ ತ್ರಿಕರಣಗಳು; 
ಕರಣತ್ರಯ : ""ಸಾಧನಂ ತಾಂ ಕರಣಂ'' (ವಸ್ತುಕೋ. ೧೩೪೯೮). ೨೩. ಹಸು 
ಮೊದಲಾದ ಪ್ರಾಣಿಗಳ ಕೆಚ್ಚಲು. ೨೪. ಪ್ರಮಾಣ; ಸಾಕ್ಸ್ಯ; ಸಕಾರಣವಾಗಿ 
ಸಾಧಿಸುವಿಕೆ. ೨೫. ಹಿಂಸೆ; ತೊಂದರೆ : (೪. ೨೬. ಪೂಜೆ; ಉಪಾಸನೆ. 
೨೭. ಲೋಹಮಾರಣ; ಲೋಹಪುಟ. ೨೮. ಕೀರ್ತಿವಂತ; ಯಶೋವಂತ: 
(ಕಿ. ೨೯. ದಿಕ್ಕು; ದಿಸೆ: 62. ೩೦. ಸಹಾಯಕವೃಕ್ತಿ : (60. ೩೧. ಅನ್ನ 
ಮೊದಲಾದ ಆಹಾರಗಳ ರುಚಿ; ಷಡ್ರಸ : «8. ೩೨. ದಾಖಲೆ; 
ದಸ್ತಾವೇಜು : ಭೂಕಾಣಿಯನು ದೇವರಿಗೆ ಬಿಟ ಸಾಧನ (ಎಕ. % (5). ಬೌರಿಂಗ್‌. 
೧೧೨-೧: 14ನೆಯ ಶತ); ಇಂಗ್ರೇಜದೊಡ್ಡಸರಕಾರಕ್ಕೆ ಅರಿಕೆ ಆಗುವ ಬಗ್ಗೆಯೂ, ಸಮಸ್ತ 
ಜನರು ತಿಳಿಯುವ ಬಗ್ಗೆಯೂ, ಈ ಸಾಧನದಲ್ಲಿ ಬರೆಸಿ, ಕೊಡಗಿನ ರಾಜಸ್ಥಾನದಲ್ಲಿ 
ಇಟ್ಟು ಇದೆ (ರಾಜೇಂದ್ರ. ೧೧೦). ೩೩. [ನ್ಯಾಯ] ತರ್ಕಸರಣಿ ಅಥವಾ ನ್ಮಾಯ 
ಸರಣಿಯ ಮಧ್ಯಪದ; ಸಿದ್ಧಾಂತಸಮರ್ಥನೆಯ ಕಾರಣ : ಅದು ಸಾಧನ 
ದೂಷಣ ಪ್ರಯೋಗಾನ್ಮಥಾನುಪಪತ್ತಿಯಿಂ ಬಹಿರರ್ಥಸಿದ್ದಿಯಕ್ಕುಮದಲ್‌ೌಂ ವಿಜ್ಞಾನ 
ಮಾತ್ರಮೆ ತತ್ತ್ಯಮಾತ್ಮಾದಿ ತತ್ತ್ವಮಿಲ್ಲೆಂಬ ನಿನ್ನ ಮಾತು ಫಿನ್ನಭಾಜನಸಮಾನಂ 
(ಆದಿಪು ೨-೧೦ ವು. ೩೪. ಸಾಲದ ಹಣ; ದಂಡ ಮುಂತಾದುವುಗಳನ್ನು 
ಕೊಡಲು, ಆಸ್ತಿಯನ್ನು ಸ್ವಾಧೀನಪಡಿಸಲು, ಮಾಡುವ ಬಲಾತ್ಕಾರ, - 
ಜುಲುಮೆ. ""ವಸುವಿನೊಳು ಪೀಡೆಯೊಳು ಕಾರ್ಯದೊಳು ಲಿಂಗವರ್ಚಸದೊಳು 
ಕುಠಾರಾದಿಯೊಳು ಕರಣದೊಳು ಗೃಹಕ್ಕೆಸೆವ ಮುಟ್ಟುಗಳೊಳನ್ನಾದಿ ರುಚಿಕಾರದೊಳು 
ಸಾಧನಾಖ್ಯಮೆನಿಕ್ಕುಂ'' (ಮಂಗರಾ. ೧೪೭-೩೭); ""ವಸುವಿನೊಳಾಶೆಯೊಳ್‌ ಪಡೆಯೊಳಂಕ 
ದೊಳಾಯತದಲ್ಲಿ ಲಿಂಗವರ್ಚಸದೊಳಗನ್ನಮುಖ್ಯರುಚಿಸಂಚಯದೊಳ್‌ ಕರಣತ್ರಯಂ 
ಗಳೊಳ್‌ ಜಸಯುತನೊಳ್‌ ಗೃಹೋಪಕರಣಂಗಳೊಳುತ್ತಮಕಾರ್ಯದಲ್ಲಿ ವರ್ತಿಸುವದು 
ಸಾಧನಾಹ್ವಯ'' (ನಾನಾರ. ೧೫). [ಸಂ.1 
ಸಾಧನಂಗುಡು (ಕ್ರಿ). ಅವಶ್ಯಕವಾದ ವಸ್ತುಗಳನ್ನು ಕೊಡು; ಅಗತ್ಯವಾದ 
ಸಲಕರಣೆಗಳನ್ನು ಒದಗಿಸು : ಶಿವಾರ್ಚನೆಗರೃಜಲಂಗಳೀವ ನೀಡಾಗದೆ 
ಸಾಧನಂಗುಡುವ . . . ತಾಪಸೇಂದ್ರರ ಕುಮಾರಿಯರೊಪ್ಪುಗುಮಲ್ಲಿ ಸಂತತಂ 
(ಶಬಶಂ. ೨-೬೪). [ಸಾಧನ + ಕುಡು(< ಕೊಡು, )) 


ಸಾಧನಗಾತಿ (ನಾ). ಅಂಗಸಾಧನೆ ಮಾಡುವವಳು :ಆ ಸಾಧನಗಾತಿಯು ಕಾಮನ 


ಗರಡಿಯೊಳ್‌ . . . ಕಣ್ಣುಗಳಂ ಮುಚ್ಚಿ (ಸೌಗಂಧಿ. ೫೫೮-೧೫). [ಸಾಧನ + - ಕಾತ್ಮಿ] 
ಸಾಧನಗೈ (ಕ್ರಿ). ಅಂಗಸಾಧನೆ ಮಾಡು; ಕಸರತ್ತುಮಾಡು : ಗರಡಿಯೊಳಗೆ 


ಸಾಧನಗೈದು ದೇಹದೊಳಿರುವ ಜಲವ ಮೇಲೆ ಧರಿಸಿ ಮಿಜುಪ ಕುಂಕುಮವಸನದೆ ಕೈ | 


ಸಾಣೆಯ ದೊರೆಗಳ ಕುವರರೈದಿಹರು (ಕಂನಎ. ೭-೧೭). [ಸಾಧನ * ಗೈ (ಆ ಕೆಯ್‌,)) | 
ಸಾಧನಚತುಪ್ಪಯ (ನಾ). [ವೇದಾಂತ] ನಿತ್ಕಾನಿತ್ಕವಸ್ತುವಿವೇಕ, ಇಹಾಮುತ್ರ | 
ಫಲ ಭೋಗವಿರಾಗ, ಶಮಾದಿಷಟ್ಕಸಂಪತ್ತಿ ಮತ್ತು ಮುಮುಕ್ಟುತ್ತಗಳೆಂಬ ; 


೮೪೬೪ 


20 


ಸಾಧರ್ಮ್ಯ 


ನಾಲ್ಕು ಬಗೆಯ ಮೋಕ್ಷಸಾಧಕವಾದ ಹೇತುಗಳು : ಸಾಧನಚತುಪಷ್ಪಯವ 
ೇದಿಸುತೆ ತತ್ಪ್ರಮಸ್ಕಾದಿ ವಾಕ್ಕಂಗಳಿಂ ಬೋಧಿಸುತೆ (ಮನೋಎ. ೧-೩೧);ಶಮಾದಿಷಟ್ಕವ 

ಪಡೆದು ಮೋಕ್ಷವನು ಅರ್ಥಿಸುತ ಸಾಧನಚತುಷ್ಟಯ ಸತ್ಯಸಂಪತ್ತಿರ್ದ ನಿರ್ಮಲ 

ಚಿತ್ತನಾದುತ್ತಮಗೆ ಪೇಳೀ ಅನುಭವಾಮೃತವ (ಅಮೃತ. ೩-೩). [ಸಂ.1 

5 | ಸಾಧನಸಮಗ್ರ (ನಾ). ಆಯುಧಗಳ ಬಳಕೆಯಲ್ಲಿ ಪ್ರಾವೀಣ್ಯವನ್ನು ಪಡೆದವನು; 

ಶಸ್ತ್ರವಿದ್ಕಾಪ್ರವೀಣ : ಮುಮ್ಮೊನೆಯ ಬೋಳೆಯ ಸರಳಿನಲಿ ಸಾಧನಸಮಗ್ರರು 
ಶಿಶುವನೆಚ್ಚರು ದೆಸೆದೆಸೆಗೆ ಕವಿದು (ಕುವ್ಮಾದ್ರೋ. ೬-೧೧). (ಸಂ. 
ಸಾಧನಸಿದ್ದಿ (ನಾ). ಸಾಧನೆಯ ಪರಿಪೂರ್ಣತೆ, -- ಸಫಲತೆ : ಮನಸಿಜಮಂತ್ರ 
|. ದೇವತೆಯರಂಗನೆಯರ್‌ ತದುದಾರಸಾರಸಾಧನೆಗನುಸಾರಿಯಪ್ಪ ಸಕಲೀಕರಣಂಗಳ 
ವಾವುವೆನ್ನ ನಚ್ಚಿನ ಸೊಬಗೆಂತುಮಾಗೆ ತನಗೆನ್ನದ ನಿಶ್ಚಯಮಪ್ಪ ದಾನಮೆಂಬಿನಿತನಿತಿಲ್ಲ 
ದೊಂದೆ ಗಣಿಕಾಜನಸಾಧನಸಿದ್ಧಿಯಕ್ಕುಮೇ (ಶಾಂತಿಪ ೮-೯೯). (ಸಂ. 
ಸಾಧನಿ (ನಾ). ನಂಜಿಕೊಳ್ಳುವ ಸಾಧನ, -- ವ್ಯಂಜನ : ಮೇಲೆ ಸಾಧನಿಗೆ 
ಚಟ್ಟಣಿಯೋ ಬೇಳೆಹುಳಿಯೋ ಇದ್ದರೂ ಸರಿಯೇ (ಎಜಯ. ೧೦೭). [ಆ ಸಾಧನ) 
ಸಾಧನೆ (ನೌ). ೧. (ಅಧ್ಯಾತ್ಮ, ಸಂಗೀತ ಇತ್ಯಾದಿಗಳ ಸಿದ್ಧಿಗಾಗಿ ಮಾಡುವ) 
ಪರಿಶ್ರಮ; ಅಭ್ಯಾಸ : ಸಾಧಕಗೆ ತಿಳಿಯುವುದು ತುದಿಯಲ್ಲಿ ಸಾಧನೆಯೆ ಸಿದ್ಧಿಎಂದು 
(ಪಾಂಚಜ. ೪೫-೧೨); ಕೊನೆಗೆ ಒಂದು ದಿನ ಭಟ್ಟರಿಗೆ ಚಳಿಜ್ವರ ಬಂದು ಸಾಧನೆಗೆ ಸ್ವಲ್ಪ 
ಎಿಚ್ಛಿತ್ತಿ ಬಂದಿತ್ತು (ರಾಮಾನೆ. ೯೩). ೨. ಸಾಧಿಸಿದುದು; ಸಿದ್ದಿ : ಇಂತು ವಿದೆ ಗುಣ 
ಜ್ಞಾನ ಧರ್ಮ ಆಚಾರಶೀಲಂಗಳ ನಮ್ಮ ಕೂಡಲಸಂಗನ ಶರಣರು ಸಾಧಿಸಿದ 
ಸಾಧನೆಯನೆ ಸಾಧಿಸುವುದು (ಬಸವ. ೬೧೩). ೩. ಅಂಗಸಾಧನೆ; ವ್ಯಾಯಾಮ : 
“ಗರುಡಿಸಾಧನೆ' ಪರಾ. ೪. ಸ್ವಾಧೀನ; ವಶ : "ಸಾಧನೆವೋಗು' ಪರಾ. 
೫. ಸಾಧನಚತುಷ್ಟಯ : ಸಾಧನೆಗಳಾವಾವೆಂದರೆ ನಿತ್ಕಾನಿತ್ಯ ವಸ್ತು 
ವಿವೇಕವೆಂದು . . . ಮುಮುಕ್ಕುತ್ತವೆಂದು ನಾಲ್ಕುವಿಧಮಾಗಿಪ್ಪುದು (ನಾನಾಗು. ೧೯-೨). 
೬. [ಗಣಿತ] ಉತ್ತರರೂಪವಾದ ಫಲಿತಾಂಶ, ಎಣಿಕೆ ಇತ್ಮಾದಿಗಳ 
ಯಥಾರ್ಥತೆಯನ್ನು ಪರಿಶೀಲನೆಮಾಡುವ ಕ್ರಮಬದ್ಧವಾದ ವಿವರಣೆ, 
— ಗಣಿತಕ್ರಿಯೆ : ಈ ದೇಶಗಳಲ್ಲೆಲ್ಲಾ ತೀವ್ರವಾದ ತರ್ಕವನ್ನವಲಂಬಿಸಿದ 
ಸಾಧನೆ(ೀಂಂಗಿಯ ಕಡೆಗೆ ಅಷ್ಟಾಗಿ ಪ್ರಾಮುಖ್ಯತೆಯು ತೋರಿರಲಿಲ್ಲ (ಗಣಿಚ. ೧೮). 
ಸಾಧನೆ ಮಾಡು ಎ ೧. ಅಭ್ಯಾಸ ಮಾಡು; ಅಭ್ಯಾಸ ನಡೆಸು : ಬೆಳಿಗ್ಗೆ 
ಹೂತ್ತಿಗೆ ಮುಂಚೆ ಎದ್ದು ಕತ್ತಿನವರೆಗೂ ತಣ್ಣೀರಿನಲ್ಲಿ ಮುಳುಗಿ ಅಕಾರ ಉಕಾರ ಸಾಧನೆ 
ಮಾಡಿದರೆ ನಿಮಗೆ ಪಲುಕು ಬರುತ್ತೆ (ರಾಮಾನೆ. ೯೩). ೨. ವ್ಯಾಯಾಮ ಮಾಡು; 
ಕಸರತ್ತು ನಡೆಸು : ಅವನು ಗರುಡಿಮನೆಯಲ್ಲಿ ನಿತ್ಯವೂ ಸಾಧನೆ ಮಾಡುತ್ತಾನೆ 
(ಕೂಢಿ). ೩. (ಯಾವುದೇ ವಸ್ತುವನ್ನು) ಹಿಂತಿರುಗಿಸಲು ಒತ್ತಾಯಪಡಿಸು; 
ವಸೂಲುಮಾಡು : (೫. ೪. ಪ್ರಯತ್ನದಿಂದ ಪಡೆ; ಪರಿಶ್ರಮದಿಂದ ಗಳಿಸು; 
ಸಾಧಿಸು :ನೀನು ಅವರಮೇಲೆ ದ್ವೇಷಕಟ್ಟಿಕೊಂಡರೆ ಏನು ಸಾಧನೆ ಮಾಡಿದಂತಾಯಿತು? 
(ರೂಢಿ). ೫. ರೂಢಿಸು; ಕಾರ್ಯರೂಪಕ್ಕೆ ತರು : ಹಾವುಹನ್ನೆರಡುವರ್ಷವಾದರೂ 
ದ್ವೇಷವನ್ನು ಸಾಧನೆ ಮಾಡುತ್ತದೆ (ರೂಢಿ). ಸಂ. ಸಾಧನ] 

ಸಾಧನೆಗೆಯ್ಯು, ಸಾಧನೆಗೈ (ಕ್ರಿ). ೧. ಅಂಗಸಾಧನೆ ಮಾಡು ;ಕಸರತ್ತುಮಾಡು: 
ಪೊಡೆವಟ್ಟು ಬೇಡಿಕೊಂಡೆದ್ದು ಸಾಧನೆಗೆಯ್ಕತೊಡಗಿದ ಜಗಜಟ್ಟಿದೈತ್ಕ (ಮೋಹತ. 

೧೧-೬೫). ಸಾದನೆಗೈ ು ಪ. ಪರಿಶ್ರಮ ಮಾಡು; ಅಭ್ಯಾಸ ಮಾಡು : 
ಸಾಧನೆಗೈದರೆ ಸಹನೆಯ ನೀಗದೆ ಬೆಳಗದೆ ನಿನ್ನಾತ್ಮತೇಜ (ಇಂಚಾಪ. ೨೧೫-೬೨). 
[ಸಾಧನೆ 4 ಗೆಯ್ಕು( ಆ ಕೆಯ್‌,)] 

ಸಾಧನೆಗೈ "ಸಾಧನೆಗೆಯ್ಮು' ನೋ. 

; ಸಾಧನೆವೋಗು (ಕ್ರಿ). ಸ್ವಾಧೀನವಾಗು; ವಶವಾಗು : ಬುಧಕೋಟಿಗೆ ಕೊಟ್ಟ 
ನರ್ಥಮಂ ಸಾಧನೆಮೋಯ್ತು ಸರ್ವನಿಧಿಯೆಂಬಿನೆಗಂ ದೊರೆ ಯಾರ್‌ ಕುಮಾರ 
ಲಕನ್ಮೀಧ'ರ ದೇವನೊಳ್‌ ಪತಿಹಿತಕ್ರಮದೊಳ್‌ ಪಡೆದೀವ ದಾನದೊಳು 
(ಎಕ. ೪, ಬೇಲೂರು. ೧೧೨- ೫೮; ಸು. 1220). [ಸಾಧನೆ + ಪೋಗು, (< ಪೋ] 

ಸಾಧರ್ಮ್ಕ (ನಾ). ೧. ಸಹಾನುವರ್ತನೆ; ಸಾಹಚರ್ಯ : ಬಸವಣ್ಣನವರು 


10 


15 


25 


4s 


ಸಾಧಾರಣದೇಶ (ನಾ). ವ 


ಸಾಧವೃ 


ಇಲ್ಲಿ ಸಾಧರ್ಮವನ್ನು ಸೂಚಿಸುವರೋ ಇಲ್ಲವೇ ತಾದಾತ್ಮವನ್ನು ಸೂಟಿಸುವರೋ 
ಎಂಬುದನ್ನು ಗುರುತಿಸಬೇಕು. ಇಲ್ಲಿ ಸಾಧರ್ಮದ ಉದಾಹರಣೆಯನ್ನು ಕೊಟ್ಟಿದ್ದರೂ, 
ಬಸವಣ್ಣನವರು ಬಹುತರವಾಗಿ ತಾದಾತ್ಮವನ್ನೇ ಸೂಚಿಸಿರಬಹುದು ಎಂದೆನಿಸುವುದು 
(ಪರಪ. ೧೩೦). ೨. ಕೂಡುಒಡೆತನ; ಸಹಸ್ವಾಮ್ಮ. ೩. ಒಂದೇ ರೀತಿಯ 
ನಡವಳಿಕೆ; ಸಮಾನಗುಣಧರ್ಮ. ೪. ಒಂದೇ ಮತಧರ್ಮಕ್ಕೆ ಸೇರಿರುವಿಕೆ; 
ಸಮಾನಧರ್ಮವನ್ನು ಹೊಂದಿರುವಿಕೆ. (ಸಂ. 

ಸಾಧವ್ಯ (ನಾ). ಮುತ್ತೈದೆತನ; ಸುಮಂಗಲಿತನ : ಅಗಲಂಚಿನ ಸೀರೆಯ ಬದಲು 
ಗೀರಂಚಿನ ಸೀರೆ ಉಟ್ಟು, ಸೀರಾದ ಒಂದೊಂದು ಬಳೆಯನ್ನು ತೊಟ್ಟು, ಸಾಧವ್ಮವನ್ನು 
ಕಾಪಾಡುವುದು (ಎರಸೆ. ೯೯). [ಸಂ.] 


ಸಾಧಾರ (ನಾ). ೧. ಸಮರ್ಥನೆ ಮಾಡುವ ಪ್ರಮಾಣ; ಸಾಧಿಸುವ ವಸ್ತು : 


ಥಾಮಸ್‌ಬರೊ. . . ಧ್ವನಿಪರಿವರ್ತನೆಯಿಂದ ಮೊದಲುಗೊಂಡು ಆರ್ಥವ್ಯತ್ಕಾಸದವರೆಗೆ 
ಸಾಧಾರಗಳಿಂದ ವಿವರವಾಗಿ ಪರಿಶೀಲಿಸಿದ್ದಾರೆ (ದ್ರಾಎಎ. ೪೩). ೨. [ವೀಶೈ] ಒಂದು 
ಬಗೆಯ ದೀಕ್ಷೆ : ಈ ನಾಲ್ಕನಾಬಾಲವೃದ್ಧರ್ಗೆ ಬೋಧಿಪುದು ತಾನೇಯದಧಿಕಾರ 
ವೈಯ ಸಾಧಾರವೆಂಬಾ ದೀಕ್ಷೆ ಬಹುವಿಧವಲಾ (ಎಶೈಷು ೬-೬-೬೪). (ಸಂ 


ಸಾಧಾರಣ (ಗು). ೧. ಅನೇಕರಿಗೆ ಅಥವಾ ಎಲ್ಲರಿಗೆ, ಎಲ್ಲಕ್ಕೆ ಅನ್ವಯಿಸುವ,- 


ಸಂಬಂಧಿಸುವ; ಸಾರ್ವತ್ರಿಕವಾದ : ಈ ಪ್ರಾಂತಗಳೊಳಗಿಂದ ಮುಂಬಯಿಗೆ 
ಮಾರಾಟಕ್ಕೆ ಬರುವ ಮಾಲಿನ ಬಗೆ ಸಾಧಾರಣಮಾಹಿತಿ (ಮುಂಬವ್ಮಾ. ೨೪ ಪ್ರಸ್ತಾವನೆ). 
ಪಿ. ವಿಶೇಷವಲ್ಲದ; ಸಾಮಾನ್ಕವಾದ. ೩. ಸಮಾನವಾದ; ಒಂದೇ ರೀತಿಯ. 
೪. ಮಿಶ್ರವಾದ; ಬೆರೆತ. (ನಾ). ೫. ಅನೇಕರಿಗೆ ಅಥವಾ ಎಲ್ಲರಿಗೆ, ಎಲ್ಲಕ್ಕೆ 
ಅನ್ವಯಿಸುವಂತಹುದು; ಸಾರ್ವತ್ರಿಕವಾದುದು. ೬. ಎಲ್ಲರಿಗೂ 
ಅನ್ವಯಿಸುವ ಸಾಮಾನ್ಯವಾದ ನಿಯಮ; ಸಾರ್ವತ್ರಿಕವಾದ ಕಟ್ಟಳೆ. 
೭. ಸಾಮಾನ್ಮವಾದುದು; ವಿಶೇಷವಲ್ಲದುದು. ೮. ನಿರ್ದಿಷ್ಟವಾದ 
ಗುಣಧರ್ಮ ;ನಿಶ್ಚಿತವಾದ ಶೀಲಸ್ವಭಾವ. ೯. ಅರುವತ್ತುಸಂವತ್ಸರಗಳಲ್ಲಿ 
ನಲವತ್ತನಾಲ್ಕನೆಯ ಸಂವತ್ಸರ : ಮತ್ತಮಾ ವರ್ಷವೇ ಪ್ರಭವ ವಿಭವ... 
ಸೌಮ್ಮ ಸಾಧಾರಣ . . . ಕ್ರೋಧನ ಕ್ಷಯವೆಂದಲುವತ್ತು ತೆಅನಾಗಿಹುದು 
(ಎವೇಕ. ೨೬೩). ೧೦. ಮೂರು ಬಗೆಯ ದೇಶಭೇದಗಳಲ್ಲಿ ಒಂದು; 
ಜಲವಸತಿಯಿರುವ ಪ್ರದೇಶ; ಜವುಗುನೆಲ : ದೇವಮಾಶೃಕ ಸಾಧಾರಣಾನೂಪ 
ಜಾಂಗಲಭೇದಂಗಳುಮಂ (ಆದಿಪು. 6-೬೩ ವ); ಜಾಂಗಲ, ಅನೂಪ, ಸಾಧಾರಣವೆಂದು 
ದೇಶ ಮೂಡುತೆಜ (ವೈದ್ಮಸಾ. 1 ೧೦); ದೇಶಭೇದವು ಜಾಂಗಲ, ಅನೂಪ, 
ಸಾಧಾರಣವೆಂದು ಮೂರು ತೆರನಾಗಿರುವುದು (ಸಕೈ. ಣು. ೧೧. [ದೈತ] ಪರ 
ಮಾತ್ಮನ ಹತ್ತುಬಗೆಯ ವಿಭೂತಿರೂಪಗಳಲ್ಲಿ ಒಂದು: ಶ್ರೀತರುಣಿವಲ್ಲಭನ 
ಪರಮವಿಭೂಶಿರೂಪವ ಕಂಡಕಂಡಲ್ಲೀ ತೆಅದಿ ಚಿಂತಿಸುತ ಮನದಲಿ ನೋಡು 
ಸಂಭ್ರಮದಿ ನೀತ ಸಾಧಾರಣ ವಿಶೇಷ ಸಜಾತಿ ನೈಜಾಹಿತವು ಸಹಜವಿಜಾತಿ ಖಂಡಾಖಂಡ 
ಬಗೆಗಳನಟ್‌ತು ಬುಧರಿಂದ (ಹಸಾರ. ೫-೧). ೧೨. [ಜೈನ] ಹದಿನಾರುಬಗೆಯ 
ಕರ್ಮಪ್ರಕೃತಿಗಳಲ್ಲಿ ಒಂದು : ಪೂರ್ವೋಕ್ತವಿಧಾನದಿನಂತರ್ಮುಹೂರ್ತದಿಂ 
ನಿದ್ರಾನಿದ್ರಾ ಪ್ರಚಲಾಪ್ರಚಲಾ . . . ಸ್ಥಾವರ ಸಾಧಾರಣ ಸೂಕ್ಷ್ಮಂಗಳೆಂಬ ಪದಿನಾಟುಂ 
ಕರ್ಮಪ್ರಕೃತಿಗಳಂ ನಿಶ್ಶೇಷಂ ಕಿಡಿಸಿ (ಆದಿಪು. ೧೦-೧೪ ವ). 

ಸಾಧಾರಣರ್‌ (ಬಹುವ) ಎ ಸಾಮಾನ್ಕರಾದ ಜನ; ವಿಶಿಷ್ಟಗುಣಧರ್ಮ 
ಗಳನ್ನು ಹೊಂದಿರದವರು : ಸಾಧಾರಣರಿವರೆನಿಪ ವಿರೋಧಿಗಳುಮನುಜದೆ 
ನೆಗಟ್ಟುದನುಚಿತಂ (ಪಂರಾಮಾ. ೧೪-೮೨). ([ಸಂ.] 
ಸಾಧಾರಣ ೧೦: ಸಂಕರಲಕ್ಷಣ ಉಳ್ಳದು 
ಸಾಧಾರಣದೇಶವೆನಿಸಿಕೊಂಬುದು (ವೈದ್ಮಸಾ. 1. ೧); ಈ ಎರಡು ಲಕ್ಷಣಗಳೂ 
ಕೂಡಿರುವ ಸಂಕರದೇಶವು ಸಾಧಾರಣದೇಶವೆನಿಸಿಕೊಂಬುದು ಸಂಕರರೋಗಗಳನ್ನುಂಟು 
ಮಾಡುವುದು (ಸಕವೈ. ೧೫). ([ಸಂ.] 


ಸಾಧಾರಣಧರ್ಮ (ನಾ). ೧. ಎಲ್ಲರಿಗೂ ಸಮಾನವಾದ ಧರ್ಮ; 


ಸಾರ್ವತ್ರಿಕವಾದ ಕರ್ತವ್ಯ. ೨. ಸಾಮಾನ್ಯವಾದ ಗುಣ; ಸ್ವಾಭಾವಿಕವಾದ 


೮೪೬೫ 


35 


ಸಾಧಿತ 


ಗುಣಧರ್ಮ : ಕೆಳಮುಖವಾಗಿ ಹರಿಯುವುದು ದ್ರವಪದಾರ್ಥಗಳ ಸಾಧಾರಣಧರ್ಮ 
(ರೂಢ). ೩. [ಕಾವ್ಮಮಾ] ಉಪಮೆಯ ಲಕ್ಷಣಗಳಲ್ಲಿ ಒಂದು; ಉಪಮಾನ 
ಮತ್ತು ಉಪಮೇಯಕ್ಕೆ ಇರುವ ಸಮಾನಾಂಶ : ಶಿಶುಗಳಲ್ಲಿರುವ ಹಾಗೆಯೇ 
ಗಿಳಿಗಳಲ್ಲಿಯೂ ಕಂಡುಬರುವ ಬಳಸುವುದು ಸುಳಿದಾಡುವುದು ಹಾಲು ಕುಡಿಯುವುದೇ 
ಮೊದಲಾದ ಸಾಧಾರಣಧರ್ಮಗಳೂ ಸ್ಪಷ್ಟವಾಗಿ ಉಕ್ತವಾಗಿರುವುದಿಂದ ಈ 
ಹೋಲಿಕೆ ಪೂರ್ಣೋಪಮೆ (ಕೈಪಿಡಿ. ೨೫೬). [ಸಂ.] 


ಸಾಧಾರಣೇಕರಣ (ನಾ). ೧. (ಬೇರೆಬೇರೆ ವಿಚಾರ ಮುಂತಾದುವನ್ನು 


ಒಂದು) ಸಾಮಾನ್ಮಸೂತ್ರಕ್ಕೆ ಅಳವಡಿಸುವಿಕೆ, - ಸಾರ್ವತ್ರಿಕಗೊಳಿ 
ಸುವಿಕೆ: ವಿಶಾಲಾರ್ಥದಲ್ಲಿ ವಿಜ್ಞಾನ ವಸ್ತುಸತ್ಮದಿಂದ ಸಾಧಾರಣೇಕರಣದತ್ತ, ಮತ್ತೆ 
ಅದರಿಂದ ಹೆಚ್ಚು ಹೆಚ್ಚು ವ್ಯಾಪಕವಾದ ಸಾಧಾರಣೀಕರಣಗಳತ್ತ ಮುಂಬರಿಯುತ್ತದೆ 
(ಸಾಓಪ್ಪ. ೭೧). ಪಿ. ವಿಶಿಷ್ಟವಾದದ್ದು ಸಾಧಾರಣವಾಗುವ 
ಎಧಾನ; ವೈಶಿಷ್ಟದಿಂದ ಕೂಡಿರುವುದು ಸಾಧಾರಣವಾಗುವ ಕ್ರಮ. 
೩. [ಕಾವ್ಮಮಾ)] ಭಾವವು ರಸವಾಗಿ ಸಹೃದಯನಲ್ಲಿ ಆಸ್ವಾದವಾಗುವ 
ವಿಧಾನ; ಕಾವ್ಮ ನಾಟಕಾದಿಗಳ ಪಾತ್ರ, ಸಂದರ್ಭಗಳೊಂದಿಗೆ 
ಸಹೃದಯನು ಏಕೀಭವಿಸು ವಿಕೆ,-- ಒಂದಾಗುವಿಕೆ; ಪಾತ್ರಗಳ ಭಾವ, 
ಸುಖದುಃಖಾನುಭವಗಳು ಸಾರ್ವತ್ರಿಕಗೊಳ್ಳುವಿಕೆ : ಈ ಸಾಧಾರಣೀಕರಣದಿಂದ 
ಸೋತವನ ಮನಸ್ಸಿನ ಅವ್ಯಕ್ತವಾದ ನೋವು ನಮಗೆ ಪರಿಚಯವಾಗುತ್ತದೆ (ಅನುಕ. ೫೨); 
ಭಾರತೀಯಕಾವ್ಯ ಮಾಮಾಂಸೆಯಲ್ಲಿ ಬರುವ ಅಭಿನವಗುಪ್ತನ "ಸಾಧಾರಣೀಕರಣ' 
ತತ್ವವನ್ನು ಬಹುಮಟ್ಟಿಗೆ ಆಶ್ಚರ್ಯಕರವಾಗಿ ಹೋಲುವ ಈ 'ಮಾನಸಿಕದೂರ' ಇನ್ನೂ 
ವಿಸ್ತಾರವಾದ ತುಲನಾತ್ಮಕಅಭ್ಯಾಸಕ್ಕೆ ಯೋಗ್ಯವಾಗಿದೆ (ಸೌಂದಸ. 6೮). [ಸಂ.) 


ಸಾಧಾರಣೀಕರಿಸು (ಕ್ರಿ). ಸಾಮಾನ್ಯಸೂತ್ರಕ್ಕೆ ಅಳವಡಿಸು; ಸಾರ್ವತ್ರಿಕಗೊಳಿಸು : 


ಇಲ್ಲಿ ಸಾಧಾರಣೀಕರಿಸಿ “ವೃಂಜನದ ಪಿಂದಣ ಲಘು' ಎಂದು ಹೇಳದೆ, ""ಪದ್ಮಾರ್ಧದ 
ತುದಿಯ ವ್ಯಂಜನದ ಪಿಂದಣ ಲಘಾ'' ಗುರುವಾಗುವುದೆಂದು ಹೇಳಿದೆ (ಸಂಶೋಧ. ೧೦೭); 
ವಿಷಯಗಳನ್ನು ""ಸಾಧಾರಣೀಕರಿಸಿ'' ನಾಟಕೀಯವನ್ನಾಗಿ ನಿರೂಪಿಸುವ ಕಾವ್ಮಗಳಲ್ಲಿ 
ಹೋಮರನ ಮಹಾಕಾವ್ಯಗಳು ಹೇಗೆ ಮೊದಲಿನವಾಗಿವೆಯೋ ಹಾಗೆಯೇ ಅವನ 
ವೈನೋದಿಕಕಾವ್ಮ . . . ಕೂಡ ಮೊದಲನೆಯದು (ಈರಿಕಾ. ೬೭). 

[ಸಾಧಾರಣೀಕರಣ + - ಇಸ್ಬು) 


ಸಾಧಾರಣೀಕೃತ (ನಾ). ಕಾವ್ಮ, ನಾಟಕಾದಿಗಳ ಪಾತ್ರ, ಸಂದರ್ಭ ಮುಂತಾದುವು 


ಸಹೃದಯನೊಂದಿಗೆ ಏಕೀಭವಿಸುವುದು, - ಸಾರ್ವತ್ರಿಕಗೊಳ್ಳುವುದು : 
ಭಟ್ಟನಾಯಕನು ಕಾವ್ಯದ ಶಬ್ದವ್ಕಾಪಾರದಿಂದ ವಿಭಾವಾನುಭಾವಗಳು ಸಾಧಾರಣೀಕೃತ 
ವಾಗುವುದರ ಜೊತೆಗೆ ಅದರಿಂದಲೇ ರಸವೂ ಭೋಗ್ಯವಾಗುವುದೆಂದು ಹೇಳುತ್ತಾನೆ 
(ಭಾರಮಾ. ೩೬೮). [ಸಂ.] 


ಸಾಧಾರಣೆ (ನಾ). [ಕಾವ್ಮಮಾ] ನಾಯಿಕೆಯರ ಮೂರುಪ್ರಕಾರಗಳಲ್ಲಿ ಒಂದು; 


ವೇಶ್ಶೆ : "ನಾಯಿಕೆಯರಲ್ಲಿ' ಸ್ಟೀಯೆ, (ತನ್ನವಳು), "ಅನ್ಮೆ' (ಇತರಳು), ಸಾಧಾರಣೆ 
(ವೇಶ್ಮೆ) ಎಂದು ಮೂರು ವಿಧ (ಕೈಪಿಡಿ. ೨೧೦). ಸಂ. ಸಾಧಾರಣಾ) 


ಸಾಧಿತ (ಗು). ೧. ಸಾಧಿಸಿದ; ಸಿದ್ಧಿಯನ್ನು ಪಡೆದ : ಸಾಧಿತಸಮ್ಮಗ್ನರ್ಶನಬೋಧ 


ಚರಿತ್ರಂಗಳೆಂಬ ಧರ್ಮಮಿದವ್ಕಾಬಾಧಂ (ಶಾಂತಿಪು. ೬-೪೫). ೨. ಮುಗಿಸಿದ ; ಪೂರೈ 
ಸಿದ. ೩. ಸಿದ್ಧಾಂತ ಮಾಡಿ ತೋರಿಸಿದ; ಸಮರ್ಥಿಸಿದ. ೪. ಪಡೆದ; 
ಗಳಿಸಿದ : ಸೌಜನ್ಮಕಂದಾಂಕುರಂ ಶ್ರೀವಿಜಯಂಗೆ ಹೇತಿವಿದಾರಿಣಿಯುಂ ಬಂಧ 
ವಿಮೋಚಿನಿಯುಮೆಂಬಿವೆರಡುಂ ವಿದೈೆಗಳಂ ಕೊಟ್ಟು ಮತ್ತಂ ಸಾಧಿತಮಹಾವಿದ್ಯಂಮಾಡಿ 
(ಶಾಂತಿಪು ೬-೩೭ವ); ಸಾಧಿತೆಪಂಚೆಧಾರೆಗಳಿನಿಪ್ಪ ಮನೋಜ್ಞತುರಂಗಮಂಗಳುದ್ದೋಧಿತ 
ವಿಸ್ಮಯಾಭಿನವವೀಧಿಗಳೊಳ್‌ ಬಿಡದುಚ್ಚನೀಚಮಾರ್ಗಾಧಿಕವೇಗದಿಂದೆ ಪರಿಲಂಘಿಸು 
ವಲ್ಲಿ (ಬಾಧಪು. ೪-೧೨). ೫. ಹುಟ್ಟಿದ; ನಿಷ್ಟನ್ನವಾದ : "ಸಾಧಿತಶಬ್ದ' ಪರಾ. 
೬. ನಿಗ್ರಹಿಸಿದ; ಸ್ವಾಧೀನಕ್ಕೆ ತೆಗೆದುಕೊಂಡ : ಸಾಧಿತಶತ್ರುಷಡ್ಬಲರನುಕ್ರಮದಿಂ 
ಚರರಂ ದ್ವಿಷನ್ನಪಾಷ್ಟಾದಶತೀರ್ಥದೊಳ್ನಡೆಯಿಸಲ್ನೆಜ್‌ವರ್‌ (ಶಾಂತಿಪು. ೨-೪೨). 
೭. ಮರಳಿ ಪಡೆದ; ವಸೂಲು ಮಾಡಿದ. ೮. ದಂಡ, ಜುಲ್ಮಾನೆ 


ಸಾಧಿತಧಾತು 


ಮೊದಲಾಮವನ್ನು ಹಾಕಲ್ಪಟ್ಟ,- ವಿಧಿಸಲ್ಪಟ್ಟ. ೯. ಕೊಡುವಂತೆ ಮಾಡಿದ. 
[Xo] 

ಸಾಧಿತಧಾತು (ನಾ). [ವ್ಮಾಕ] ನಾಮಪ್ರಕೃತಿ ಅಥವಾ ಧಾತುವಿಗೆ "ಇಸು' 

ಅಥವಾ "ಸು' ಮುಂತಾದ ಪ್ರತ್ಯಯಗಳನ್ನು ಸೇರಿಸಿ ನಿಷ್ಪನ್ನಮಾಡಿದ 


ಹೊಸ ಧಾತು; ೫ ಉದಾಹರೆಣೆಗೆ: ನಡೆ 3- ಇಸು; ಇಂಬುಕೆಯ್‌ ೬ ಸು; | 


ಇತ್ಯಾದಿ: ಸಾಧಿತಧಾತು-೧ ನಾಮಪ್ರಕೃತಿಗಳಿಂದಲೂ ಧಾತುಗಳಿಂದಲೂ ಬೇರೆ ಬೇರೆ 
ರೀತಿಗಳಲ್ಲಿ ಹೊಸ ನಾಮಪ್ರಕೃತಿಗಳನ್ನು ಸಾಧಿಸುವಂತೆಯೇ ಹೊಸಧಾತುಗಳನ್ನೂ 
ಸಾಧಿಸಬಹುದು (ಮಧ್ಮಮ. ೧೪೯). ಸಂ.) 

ಸಾಧಿತನಾಮಪ್ರಕೃತಿ (ನಾ). [ವ್ಮಾಕ] ನಾಮಪ್ರಕೃತಿ ಅಥವಾ ಧಾತುವಿಗೆ 
ಪ್ರತ್ಯಯ ಅಥವಾ ಬೇರೆ ಪದವನ್ನು ಸೇರಿಸಿ, ನಿಷ್ಪನ್ನಮಾಡಿದ ಹೊಸ 
ನಾಮಪದ: ಸಾದಿತನಾಮಪ್ರಕೃತಿಗಳನ್ನು (೧) ಕೃದಂತನಾಮ, (೨) 
ಕೃದಂತಭಾವನಾಮ, (೩) ತದ್ದಿತಾಂತಭಾವನಾಮ, (೪) ತದ್ದಿತಾಂತನಾಮ, (೫) 
ಸಮಾಸ ಎಂದು ಐದು ಬಗೆಯಾಗಿ ವಿಂಗಡಿಸಬಹುದು (ಮಧ್ಮಮ. ೧೨೨). [ಸಂ.] 

ಸಾಧಿತಶಬ್ದ (ನಾ). [ವ್ಮಾಕ] ಧಾತು, ನಾಮಪ್ರಕೃತಿಗಳಿಗೆ ಪ್ರತ್ಮಯ 
ಮೊದಲಾದುವನ್ನು ಸೇರಿಸಿ ನಿಷ್ಪನ್ನಮಾಡಿದ ಹೊಸ ಶಬ್ದ : ನಾವು ಬಲ್ಲ 
ಎಷ್ಟೋ ಧಾತುಗಳಿಗೂ ನಾಮಪ್ರಕೃತಿಗಳಿಗೂ ಪ್ರತ್ಮಯ ಮೊದಲಾದುವನ್ನು ಸೇರಿಸಿ 
ಹೀಗೆ ಹೊಸ ಶಬ್ದಗಳನ್ನು ಸಾಧಿಸಬಹುದು. ಈ ರೀತಿ ಉಂಟಾದ ಶಬ್ದಗಳಿಗೆ ಸಾಧಿತ 
ಶಬ್ದಗಳೆಂದು ಹೆಸರು (ಮಧ್ಯಮ. ೧೧೮). [ಸಂ.] | 

ಸಾಧಿಷ್ಟಿತ (ನಾ). ಪ್ರಭುತ್ವ; ಮೇಲಧಿಕಾರ : ಕಳಿಜ್ಹಬ್ಬೆಯ ಮಗಂ ಪರಕಯ್ಮನ್‌ 
ಇನ್ನು ಪಾರಮ್ಬರ್ಯ್ಮಾಯಮೆಡೆವಲೌಯದೆ ಬನ್ನ ಧರ್ಮ್ಮಸನ್ತತಿ ಮುದ್ದಿಮಯ್ಯಂಗೆ 
ಪರಕಯ್ಮಂ ಪನ್ನಿರ್ವ್ವರ ಅರಸಿನ ಸಾಧಿಷ್ಟಿತದೊಳ್‌ ಕಾಲಂ ಕಟ್ಟ್‌ ಕೊಟ್ಟ ಭೂಮಿ 
ಆವುದೆನ್ನೊಡೆ (ಎಕ. ೫1, ದಾವಣ, ೧೭-೧೨ ; 889). 

[೫ ಇದು "ಸಾಧಿಷ್ಠಿತ' ಎಂಬುದರ ಅಪಲಿಖಿತ] 

ಸಾಧಿಸು (ಕ್ರಿ). ೧. ಪಡೆ; ದೊರಕಿಸಿಕೊಳ್ಳು: ಪ್ರತಿಕೂಲನಾಗಿ ನಿಲೆ ವಧಿ ಮತ 
ನಯಮನುಕೂಲಮಾಗಿ ನಿಲೆಯುಂ ಕಾರ್ಯಸ್ಥಿತಿಯಂ ಸಾಧಿಸಲಾಗದು (ಕಎರಾ. 
೩-೧೪೫); ಗೋವರ್ಧನಭಟಾರರ್‌ ಸಮಾಧಿಮರಣದಿಂದಂ ರತ್ನತ್ರಯಮಂ ಸಾಧಿಸಿ 
ಮುಡಿಪಿ ದೇವಲೋಕಕ್ಕೆ ವೋದರ್‌ (ವಡ್ಡಾರಾ. ೭೪-೨೮) ; ಸಾಧಿಸುವೊಡಮರಿನೃಪರಂ 
ಸಾಧಿಸುವೊಡಮಸ್ತಚಯಮನಿನ್ನುಂ ತನುವಂ ಬಾಧಿಸು ತಪೋಗ್ನಿಯಿಂದಾರಾಧಿಸು ನೀಂ 
ಮಗನೆ ದುರಿತಹರನಂ ಹರನಂ (ಪಂಪಭಾ. 6-6). ೨. ಸ್ವಾಧೀನಪಡಿಸಿಕೊಳ್ಳು; 
ವಶಪಡಿಸಿಕೊಳ್ಳು : ಅರಸಂ ಪರಚಕ್ರಮಂ ಸಾಧಿಸಿ ಬಂದು ಮಗಂ ಕುರುಡಾದುದಂ 
ಕಂಡಾದಮಾನುಮುಬ್ಬೆಗಂಬಟ್ಟು ಸೈರಿಸಲಾಜದೆ . . . ಜಿನದೀಕ್ಷೆಯಂ ಕೈಕೊಂಡು 
ಪರತ್ರೆಯಂ ಸಾಧಿಸಿದೊಂ (ವಡ್ಡಾರಾ. ೭೫-೨೩) ; ಎಡಲುವಹಿತರಂ ಚಕ್ರಮೆ ಸಾಧಿಸಿ 
ದಪ್ಪುದು (ಆದಿಪು. ೧೪-೬೧) ; ವಿಜಯಗರ್ವದಲಿಹ ಬಲವ ನೀನೊಬ್ಬನೇ ಸಾಧಿಸುವು 
ದರಿದು (ಕುವ್ಮಾದ್ರೋ. ೪-೪೨). ೩. ರುಜುವಾತುಮಾಡು; ಪ್ರಮಾಣಪಡಿಸು: 
ಏನನಾದರೆಯೂ ಸಾಧಿಸಬಹುದು ಮತ್ತೇನನಾದರೆಯೂ ಸಾಧಿಸಬಹುದಯ್ಯ 
ತಾನಾರೆಂಬುದ ಸಾಧಿಸಬಾರದು ಕೂಡಲಸಂಗಮದೇವರ ಕರುಣವುಳ್ಳವಂಗಲ್ಲದೆ 
(ಬಸವ. ೯೨೫) : ಕದ್ದ ಕಳವ ಮಜಸಿಕೊಂಡು ನಾ ಸಜ್ಜನನೆಂಬಂತೆ ಇದ್ದ ಗುಣವ ನೋಡಿ 
ಹೊದ್ದಿ ಸಾಧಿಸಲಾಗಿ ಕದ್ದ ಕಳವು ಕೈಯಲ್ಲಿದ್ದ ಮತ್ತೆ ಸಜ್ಜನತನ ಉಂಟೇ 
(ಮೋಳಿಮಾ. ೨೩-೯೧). ೪. ಆಚರಿಸು; ಅನುಸರಿಸು : ಜಪತಪಸ್ನಾನಾಗ್ನಿಹೋತ್ರ 
ಎಧಿವೇಳೆಗಳನು ಸಾಧಿಸುವ . . . ಮುನಿಗಳಾಶ್ರಮದೆಡೆಯೊಳಿರುತಿರ್ದರು 
(ಜೈಮಿಭಾ. ೧೦-೧). ೫. ಸಿದ್ದಿಯಾಗು; ಕೈಗೂಡು : ಈ ದಾರಿ ಅಷ್ಟು ಸುಗಮವಲ್ಲ 

- ದಾರಿಯೂ ಸಾಗದು. ಗುರಿಯೂ ಸಾಧಿಸದು (ದೀಪಹ. ॥. ೧೮೦); ಎಷ್ಟು 

ಪ್ರಯತ್ನಿಸಿದರೂ, ಚಾರುನ ಸಂಗಡ ಸರಿಯಾಗಿ ವಿಲಾಸ ವಿನೋದನ ಹೊಂದಿಸಿ ಹದಕ್ಕೆ 
ತಂದುಕೊಳ್ಳುವುದು ಭೂಪತಿಗೆ ಸಾಧಿಸದೆ ಹೋಯ್ತು (ಇಪ್ಪಕ. ೨೭೯); ಯಾವ 
ಕೆಲಸಕ್ಕೇ ಆಗಲಿ ತಲೆ ಹೋದರೆ ಹೋಗಲಿ ಎಂಬುದಾಗಿ ಹೊಡೆದಾಡುವ ಜನ ನಮ್ಮಲ್ಲಿ 
ಇಲ್ಲ. ಅಂಢವರಿದ್ದರೆ ಆ ಕೆಲಸ ಸಾಧಿಸಿಯೇ ಸಾಧಿಸುತ್ತದೆ (ಗರುದಾ. ೬೯). 


೮೪೬೬ 


ಸಾಧು 


೬. ಪೂರ್ವಗ್ರಹಪೀಡಿತವಾಗಿರು : ತಪ್ಪ ಸಾಧಿಪ ನೃಪನೊಳಿಪ್ಪವನೆ ಕಡುಹೆಡ್ಡ 
(ಸರ್ಷಜ್ಮ. ೨೨೨). ೭. ಛಲ, ರೋಷ ಮುಂತಾದುವನ್ನು ಬಹಳ ಕಾಲದವರೆಗೂ 
ಹೊಂದಿರು : ನನ್ನ ಮೇಲೆ ದ್ವೇಷವನ್ನು ಸಾಧಿಸಬೇಡ (ರೂಢಿ). ಆ. ಕಾಯು; 
ನಿರೀಕ್ಷಿಸು : ಬಾಧೆಯುಂಟೇ ನಿನ್ನ ಸತ್ಯಕೆ ಸಾಧಿಸುವುದವಧಿಯನು ನಿನ್ನ ವಿರೋಧಿಗಳಿಗೆ 
ನಿವಾಸವಹುದು ಕೃತಾಂತಲೋಕದಲಿ (ಕುವ್ಮಾಅ. ೪-೧೩); ಪಾಯ್ದ್ಚನೀ ಹರಿಯಜಂ 
ನಿರ್ಲಕ್ಷನಾಗೆ ತಲೆಗಾಯ್ದೆನೇ ನಿನ್ನನೆನುತೆಅಗುವಂ ಬಿದಿಯೊಲೆದು ಮೆಯ್ಬಳಿಗೆ ಸಂದು 
ಸಾಧಿಸುವಂ ಮುರಧ್ಭಂಸಿ (ಚಿಬಪು. ೧೬-೩೩). ೯. ಉದ್ದೇಶವು ನೆರವೇರು : 
ಆವನೊರ್ವಂಗೆ ಪರಾಕ್ರಮಶಕ್ತಿಯಿಲ್ಲದಿರ್ದೊಡಮನ್ಮಶಕ್ತಿಪರಾಕ್ರಮುದಿಂ 
ಸಾಧಿಸಿಕೊಂಬುದು (ಪಂಚತಂ. ೮೧-೨೧); ಸಾಧಿಸಿಕೊಳ್‌ ಮನೋಮುದದಿನೆಂದು 
ತದಿಂದ್ರರಥಂ ವಿಶಾಳಪುಣ್ಕೋದಿತಫಲ್ಲುಣಂಗೆ ನೆಟ್‌ ಮಂತ್ರಪದಂಗಳನಿತ್ತಂ 
(ನೇಮಿಪು. ೧೦-೫೫). (ಸಾಧನ + - ಇಸು) 


ಸಾಧಿಸುಹ (ನಾ). (ಛಲ, ದ್ವೇಷ ಮುಂತಾದುವುಗಳನ್ನು) ಸಾಧನೆ 


ಮಾಡುವುದು : "“ವೈರಶುದ್ದಿ, ಪ್ರತೀಕಾರ, ವೈರನಿರ್ಯಾತನ - ಹಗೆಯ ಸಾಧಿಸುಹ'' 
(ನಾಚಿರಾ. 8). (ಸಾಧಿಸು + - ಹ್ಮ (<- ಪ್ಮ)) 


15 |ಸಾಧ್ಮು (ಗು). ೧. ಒಳ್ಳೆಯ; ಉತ್ತಮವಾದ. ೨. ಪ್ರಾಮಾಣಿಕವಾದ; 


ವಿಶ್ವಾಸಯೋಗ್ಯವಾದ. ೩. ಒಳ್ಳೆಯ ಸ್ವಭಾವದ; ಸೌಮ್ಮಸ್ವಭಾವದ : 
ಅಲ್ಲಿಂ ತಳರ್ದು ಮೋಸದಿಂ ಸಾಧು[ಖಾಣಂ. ದು, ರ್ದು)ಬ್ರಾಹ್ಮಣನಂತೆ 
ಚಪ್ಪರದಿಂ ಪೊಜಮಟ್ಟು (ನಂಬರ. ೬-೮೩). ೪. ತಕ್ಕುದಾದ; ಯೋಗ್ಕವಾದ. 
೫. ಶುದ್ಧವಾದ; ಶಿಷ್ಟವಾದ. ೬ ಸುಂದರವಾದ; ಮನೋಹರವಾದ. 
೭. ಸದ್ವಂಶಸ್ಥವಾದ. (ನಾ). ಆ. ಒಳ್ಳೆಯದು; ಉತ್ತಮವಾದುದು : 
““ಪ್ರಾಗ್ರ್ಯಂ, ಪ್ರಾಗ್ರಹರಂ . . . ಸೌಮ್ಯಂ, ಸಾಧು, ವಲ್ಲು, ಚಾರು, ಸುಷಮಂ, ವಾಮಂ, 
ಶುಭಂ, ಪೇಶಲಂ - ಈ ೨೯ ಒಳ್ಳಿತು'' (ಹಲಾಯು. ೧೪-೪). ೯, ಸೌಮ್ಮ : 
ವಾದುದು; ಉಗ್ರವಲ್ಲದುದು : ಆನೆಯೊ ಸಿಂಹವೊ ಮೊಸಳೆಯೊ ಮಾನೋ 
ಉಗ್ರವೊ ಸಾಧುವೊ 'ಎಂತೋ ಏನೋ (ಅನಿಕೇ. ೩೦-೧೬). ೧೦. ತಕ್ಕುದು; 
ಯೋಗ್ಯವಾದುದು : ತಮ್ಮ ಈ ಭಾವನೆಯು ಸಾಧುವೆಂದು ನನಗೆ ತೋರುವುದಿಲ್ಲ 
(ನಡೆದಾ. 1, ೫೬೫); ಆದರೆ ಈ ಅಭಿಪ್ರಾಯ ಸಾಧುವಲ್ಲ (ಶಿಕ್ಷದ. ೧೨೧). ೧೧. (ಭಾಷೆ 
ಮುಂತಾದುವುಗಳ ವಿಚಾರದಲ್ಲಿ) ಶುದ್ಧವಾದುದು; ಶಿಷ್ಟವಾದುದು: 
ಒಂದು ಶಬ್ದರೂಪವು ಸಾಧುವೇ, ಅಸಾಧುವೇ ಎಂದು ನಿರ್ಣಯಿಸುವುದರಲ್ಲಿ ಶಿಕ್ಲಾಶಾಸ್ತ್ರ, 
ಭಾಷಾಗತಿ, ಶಿಷ್ಟಸಮ್ಮತಿ, ಇವೆಲ್ಲವನ್ನೂ ಗಮನಕ್ಕೆ ತಂದುಕೊಳ್ಳಬೇಕು (ದ್ರಾಎಎಿ. 6೬). 
೧೨. ಸುಂದರವಾದುದು ; ಮನೋಹರವಾದುದು : ""'ಕಮನೀಯಮಭಿರಾಮ 
ಮುಜ್ಜ ಳಂ . . . ಪ್ರಿಯ ಸಾಧು ರಮಂ `ರಮಣ್ಮಂ ರಮ್ಮರುಚಿರಂ ಪ್ರವೇಕಮೆನೆ 
ಸೌಮ್ಯಕ್ಕೆ ನಾಮಮಕ್ಕುಂ'' (ಮಂಗರಾ. ೧೨೬-೨). ೧೩. ಒಳ್ಳೆಯ ವ್ಯಕ್ತಿ; ಸಭ್ಯ; 
ಸತ್ಪುರುಷ : ಸಾಧುಗೆ ಸಾಧು ಮಾಧೂ(ಧು)ರ್ಯ್ಯನ್ಗೆ(0ಗೆ) ಮಾಧೂ(ಧು)ರ್ಯಮ್‌ 
ಬಾಧಿಪ್ಸ ಕಲಿಗೆ ಕಲಿಯುಗವಿಪರೀತನ್‌ ಮಾಧವನೀತನ್‌ ಪೆಅನಲ್ಲ (ಇಆ. x. 
೬೧-೫ ; ಸು. 700). ೧೪. ಸಂನ್ಯಾಸಿ; ಯತಿ : ""ಯತಿ ಸಂಯಮಿ ಯಷಿ ಮುನಿ 
ಸುಶ್ರುತನಾತಂ ಸಾಧು'' (ವಸ್ತುಕೋ. ೫೭-೩೩); ಮೋದದಿ ನಿನ್ನಯ ಪಾದವ ತೋಟ 
ಸಾಧುವಂದಿತನೆ ಆದರದಿಂದಲೆ (ಪುರಂದ. ೧-೬-೨); ಯಜ್ಞವೆಂದರೆ ಭಗವಧರ್ಚನೆ 
ಮತ್ತು ಅರ್ಪಣ - ಸಾಧು ಸಂತರ ಸೇವೆ (1ಎ. ೪೭). ೧೫. ಒಳ್ಳೆಯ ವಂಶದಲ್ಲಿ 
ಹುಟ್ಟಿದವನು; ಸತ್ಕುಲಪ್ರಸೂತನಾದವನು : ಕುಳಜಾತಂ ತಕ್ಕನಾರ್ಯಂ 
ಸುಜನನಭಿಜನಂ ಸಾಧು ಸದ್ಭೃತ್ತನಪ್ಪಂ'' (ವಸ್ತುಕೋ. ೧೦೦-೧೧). ೧೬. ಚಿನ್ನ 
ಬೆಳ್ಳಿಗಳ ವ್ಯಾಪಾರ ಮಾಡುವವನು; ರತ್ನಪಡಿವ್ಕಾಪಾರಿ. ೧೩. ಬಡ್ಡಿ 
ವ್ಯವಹಾರ ನಡೆಸುವವನು; ಕುಸೀದಕ. ೧೮. [ಜೈನ] ಪಂಚಪರಮೇಷ್ಠಿ 
ಗಳಲ್ಲಿ ಒಬ್ಬ ; ಜೈನ ಸಂನ್ಕಾಸಿ : ""ನಗ್ನಾಟಃ . . . ನಿರ್ರಂಥಃ, ಸಾಧು: - 
ಈ ೧೦ ಸವಣರ ಪೆಸರ್‌'' (ಹಲಾಯು. ೫೩-೧೮೯); ಅರ್ಹತ್‌, ಮುನಿ (ಸಿದ್ಧ), 
ಆಚಾರ್ಯ, ಉಪಾಧ್ಯಾಯ, ಸಾಧು ಇವರು ಪಂಚಪರಮೇಷ್ಠಿಗಳು (ಹಿಂದಸಾ. ೯೦). 
(xo.] 


ಸಾಧು 


2 


ಸಾಧ್ಮು (ಅ). ಚೆನ್ನಾಗಿ, ಸೊಗಸಾಗಿ ಎಂಬಿತ್ಕಾದಿಯಾದ ಒಪ್ಪಿಗೆ, ಮೆಚ್ಚುಗೆಗಳ | | 
ಉದ್ಗಾರವನ್ನು ಸೂಚಿಸುವ ಒಂದು ಅವ್ಯಯ : ಸಾಧು, ವತ್ತ, ನೀನು 
ದೇವಪುತ್ರನ ಮರ್ಯಾದೆಗೆ ತಕ್ಕ ಹಾಗೆ ನುಡಿಯುತ್ತೀಯೆ (ಬಾಣಆ. ೮೫). "ಸಾಧುಕಾರ', 
“ಸಾಧುವಾದ' ಪರಾ. ಸಂ. ಕ 

ಸಾಧುಕಾರ (ನಾ). (ಮೆಚ್ಚುಗೆ, ಪ್ರಶಂಸೆ ಇತ್ಯಾದಿಗಳನ್ನು ಸೂಚಿಸುವ | 5 
ಸಲುವಾಗಿ ಮಾಡುವ) ಸಾಧು, ಸಾಧು ಎಂಬ ಉದ್ಗಾರ, - ಘೋಷ : 
ಪೆಅನಂ ಮಿಥ್ಕಾದರ್ಶನಕ್ರಿಯಾಕಾರಣಾವಿಷ್ಟನಂ ಪ್ರಶಂಸಾದಿಗಳಿಂ ಸಾಧುಕಾರದಿಂ 
ದೃಢಂ ಮಾಳ್ಪುದು (ತತ್ತಪ್ರ. ೨೫೭): ಮಹಾಜನರೆಲ್ಲ ಸಾಧುಕಾರ ಮಾಡಿದರು 
(ಹತ್ತುವು. ೪೬). ([ಸಂ.1 

ಸಾಧುಜನ (ನಾ). ೧. ಒಳ್ಳೆಯ ಜನ; ಪ್ರಾಮಾಣಿಕಜನ: ರಸರೂಪಗಂಧ |10 
ಶಬ್ದಸ್ಪರ್ಶವೆಂದೆಂಬ ವಿಷಯದೊಳು ನೂಲಿನೊಳು ಸಾಧುಜನದೊಳು . .. ಪರಮ 
ನೊಳು ಗುಣಮೆನಿಕ್ಕುಂ (ಮಂಗರಾ. ೧೪೭-೩೭). ೨. [ಜೈನ] ಪಂಚಪರಮೇಷ್ಠಿಗಳಲ್ಲಿ 
ಕೊನೆಯ ವರ್ಗಕ್ಕೆ ಸೇರಿದ ಶ್ರವಣಸಮೂಹ : ಎದ್ಕೋಪಶಮಗಂಭೀರಸ್ಮಿರವ 
ದಾನ್ಯ ತ್ವ ಸಾಧುಜನಸಹಾಯತಾದಿ ಗುಣನಿಧಾನನಂ ನಿನ್ನನ್ನನಂ ಮತ್ತೊರ್ವನನೆಲ್ಲಿಯುಂ 
ಕಂಡುಂ ಕೇಳ್ಹುಮಜ'ಯೆವು (ಶಾಂತಿಪು. ೩-೭೫ ವ). [ಸಂ.] 15 

ಸಾಧುತನ (ನಾ). ಒಳ್ಳೆಯತನ; ಸಜ್ಜನಿಕೆ : ಅವರ ಪ್ರಾಮಾಣಿಕತನ, ಸಾಧುತನ 
ನಮ್ಮ ಶಿನ್ನ ಒಪ್ಪಿಕೊಳ್ಳುತ್ತಿದ್ದನೆ? (ಮೂರುದಾ. ೧೩೫). (ಸಾಧು, * - ತನ] 

ಸಾಧುತ್ತ (ನಾ). ೧. ಎ ಸಾಧುತನ. ೨. ಔಚಿತ್ಯ ; ಯಥಾರ್ಥತೆ: ಕಾವ್ಯದಲ್ಲಿನ 
ಸಾಧುತ್ವಾಂಶವು [ಲಿಂಗ000655] ರಾಜನೀತಿಯಲ್ಲಿಯೋ ಅಥವಾ ಇನ್ನಾವ | 
ಕಲೆಯಲ್ಲಿಯೋ ಇರುವ ಸಾಧುತ್ವದ ವಿಧದ್ದಲ್ಲವೆಂಬುದನ್ನು ಗಮನದಲ್ಲಿಡಬೇಕು |20 
(ಅರಿಕಾ. ೧೩೮). 1ಸಂ.] 

ಸಾಧುಪಂಥ (ನಾ). ತಕ್ಕ ಮಾರ್ಗ; ಉಚಿತವಾದ ದಾರಿ: ಲೇಸು ಮಾಡಿದಿರೆನ್ನ 
ಚಿತ್ತಕ್ಷೇಶ ಬೀತುದು ನಾನು ಬದುಕಿದೆ ದೋಷಿಯಿರಲಗ್ನಿಪ್ರವೇಶವೆ ಸಾಧುಪಂಥವದು 
(ಕೌಶಿರಾ. ೪೩-೨೯). (ಸಂ. 

ಸಾಧುಪುರುಷ (ನಾ). ಮುನಿ; ತಪಸ್ವಿ : ಇದರಿಂದ, ಇಲ್ಲವೇ ತುಂಬ ಬಲಿಷ್ಠನಾದ | 25 
ಮನುಷ್ಯ ತಯಾರಾಗಬಹುದು, ಇಲ್ಲವೇ ವಾಸನಾಬಂಧನಗಳನ್ನು ಕತ್ತರಿಸಿ ಒಬ್ಬ ದೊಡ್ಡ 
ಸಾಧುಪುರುಷನಾಗಬಹುದು (ನಿಬಂಧ. ॥. ೨೭೨). |ಸಂ.] | 

ಸಾಧುಪ್ರಾಣಿ (ನಾ). ೧. ಸೌಮ್ಮಸ್ವಭಾವದ ಪ್ರಾಣಿ; ಹಿಂಸ್ರವಲ್ಲದ ಮೃಗ. 
೨. (ಆಲಂ) ಸೌಮ್ಮಸ್ವಭಾವದ ವ್ಯಕ್ತಿ ; ನಿರುಪದ್ರವಿಯಾದ ಮನುಷ್ಯ : 
ಪೊಂಪಾಪತಿಭಟ್ಟ - ತಸೀಲ ಕಚೇರಿಯು ಒಂದೂಟ ಕೊಟ್ಟು ಸಾಕಿರುವ ಸಾಧುಪ್ರಾಣಿ | 30 
(ಹನ್ನೊಂದ. ೧). (ಸಂ. ಸಾಧುಪ್ರಾಣಿನ್‌] 

ಸಾಧುಮಾರ್ಗ (ನಾ). ಸರಿಯಾದ ಮಾರ್ಗ; ಸತ್ಪಥ : ಮಾಡಲರಿಯದೆ 
ಜಪತಪಂಗಳ ಆಡಲರಿಯದೆ ಸಾಧುಮಾರ್ಗದೊಳಾಡುವವರನು ನೋಡಲಾರದೆ ಕೇಡ 
ನೆನನೆನದು . .. ಆಡುತಡರುವ ಮೂಢನೊಳ್‌ ಮಾತಾಡಬ್ಯಾಡೆಂದ (ಗಗತಾ. ೨೧-೨). 

[ಸಂ.] 35 

ಸಾಧುವಾದ (ನಾ). ಒಳ್ಳೆಯದು, ಒಳ್ಳೆಯದಾಗಲಿ ಎಂಬ ಅರ್ಥದ ನುಡಿ : 
ಪರಸುವ ಪೌರವೃದ್ಧರ ಕುಲಾಂಗನೆಯರ್ಕಳ ಸಾಧುವಾದದೊಳ್‌ ಬೆರಸಿ . . . 
ಬಂದುದದೊಂದನುಕೂಲಮಾರುತಂ (ಪಂಪಭಾ. ೨-೯೫); ಆಚಾರ್ಯರು ಸಾಧುವಾದ 
ಮಾಡಿದರು (ಬಾಣಆ. ೮೬). |ಸಂ.) 


೮೪೬೭ 


ಸಾಧ್ಯ (ಗು). ೧. ಮಾಡಬೇಕಾದ; ನೆರವೇರಿಸಬೇಕಾದ. ೨. ಕಾರ್ಯರೂಪಕ್ಕೆ | 40 | 


ತರಬಹುದಾದ; ನಡೆಸಬಹುದಾದ; ಶಕ್ಕವಾದ. ೩. ಸಿದ್ಧಾಂತವನ್ನು | 
ಮಾಡಿ ತೋರಿಸಬೇಕಾದ; ಸಿದ್ಧಪಡಿಸಬೇಕಾದ. ೪. ಗೆಲ್ಲಬಹುದಾದ; 
ಜಯಿಸಬಹುದಾದ. ೫. (ರೋಗ ಮುಂತಾದುವಂತೆ) ಗುಣಪಡಿಸ 
ಬಹುದಾದ; ವಾಸಿಮಾಡಬಹುದಾದ. ೬. [ತರ್ಕಶಾ] ನಿರ್ಣಯಿಸಬೇಕಾದ. 
(ನಾ). ೩. ಸಾಧಿಸಬಹುದಾದುದು; ಕಾರ್ಯರೂಪಕ್ಕೆ ತರಬಹುದಾದುದು: 
ಎಲ್ಲ ಸಂಗತಿಗಳನ್ನೂ ಕಲೆಹಾಕುವುದು ಈ ಕಿರುಹೊತ್ತಗೆಯ ಪರಿಮಿತಿಯಲ್ಲಿ 


45 [ಸಾಧ್ಯವೇಳೆ (ನಾ). ಗೆಲ್ಲಲು ತಕ್ಕ ಅವಕಾಶ 


ಸಾಧ್ಯವೇಳೆ 


ಸಾಧ್ಯವೂ ಇಲ್ಲ, ಸಾಧುವೂ ಅಲ್ಲ (ದ್ರಾಎಎ. ೧೦). ೮. ಸಾಧಿಸಬೇಕಾದ ವಿಚಾರ ; 
ಸ್ಥಿರಪಡಿಸಬೇಕಾದ ವಿಷಯ. ೯. ಸಂಪೂರ್ಣತೆ; ಪರಿಪೂರ್ಣತೆ. 
೧೦. ಒಂದು ಮಂತ್ರದ ಹೆಸರು: ಆ ಚಕ್ರದಲ್ಲಿ ಸಾಧ್ಮನಾಮದಿಂದ ಸಹಿತ ಅಕಾರ 
ಮೊದಲಾಗಿ ಕ್ಷಕಾರ ಪರ್ಯಂತವಾದ ಅಕ್ಷರಗಳು ಪೂಜಿಸತಕ್ಕದ್ದು (ಅರ್ಕಮಾ. ೩೯). 
೧೧. ದೇವತೆಗಳಲ್ಲಿ ಒಂದು ವರ್ಗ, - ಗುಂಪು : ""ಆದಿತ್ಕಾ ವಿಶ್ವ, ವಸವಃ 
. * ಸಾಧ್ಯಾ ರುದ್ರಾ, (ಗಣದೇವತಾಃ) - ಗಣದೇವತೆಗಳ ಹೆಸರುಗಳು'' 
(ಸಿದ್ಧಾಂತಿ. ೧೫); ಸಿದ್ದರು ಸಾಧ್ಮರು . . . ಹಣೆಯೊಳು ಬರೆದುದನಳಿಸಲಶಕ್ತರು 
(ಇಂಚಾಪ. ೧೪೫-೧೨). ೧೨. (ರೋಗ ಮುಂತಾದುವಂತೆ) ಗುಣಪಡಿಸ 
ಬಹುದಾದುದು ; ವಾಸಿಮಾಡುವಂತಹುದು : ಈ ಐದು ಪ್ರಕಾರದಿಂದಲೂ 
ರೋಗಿಯ ರೋಗವರಿತು ಇದು ಸಾಧ್ಮ, ಇದು ಕಷ್ಟಸಾಧ್ಯ, ಇದು ಅಸಾಧ್ಮ 
ವೆಂದು ತಿಳಿದು ವೈದ್ಯನು ಚಿಕಿತ್ಸೆಯನ್ನು ಪ್ರಾರಂಭಿಸುವುದು (ಸಕವೈ. ೨೨). 
೧೩. ದೊರಕುವವನು; ನಿಲುಕುವವನು; ಲಭ್ಯನಾಗುವವನು : ಸಾಧ್ಮ 
ಭವ್ಕಾತ್ಮರಿಗೆ ತ್ರಿಭುವನವೇದ್ಮ . . . ಮಿಥ್ಕಾಮಾರ್ಗದೋಜೆಗಬೇದ್ಕ ಪೂರ್ಣ 
ಕಟಾಕ್ಷದಿಂದಲಿ ರಕ್ಷಿಸುಗೆ ಜಗವ (ನಾಗಷ ೧೫-೯೩). ೧೪. (ಮುಂದೆ ಸಾಗುವಳಿ 
ಮಾಡಬಹುದಾದ) ಜಮಾನಿನಿಂದ ಬರುವ ಆದಾಯ : ನೀಲೆ ನರಸಿಂಹ 
ಭಟ್ಟರಿಗೆ ಸಾಧ್ಮ ಖ ೩ ಬಾಸಿರಿಕಟ್ಟೆಗೆ ಟೆಂಕಲಾಗಿ ಉಪಾದ್ಮಭಟ್ಟರಿಗೆ ಸಾಧ್ಯ ಖ ೨ 
. ನರಸಿಂಹಭಟ್ಟರಿಗೆ ಈ ಗ್ರಾಮಕ್ಕೆ ಸಲವಗ್ರಹಾರಾಮಕ್ಷೇತ್ರ ಗದ್ದೆ ಬೆದ್ದಲು 
ಮೊದಲಾದ ಸಿದ್ಧ ಸಾಧ್ಯಂಗಳೆಂಬ ಅಷ್ಟಭೋಗ ತೇಜಸ್ವಾಮ್ಮವನ್ನು ಅನುಭವಿಸಿ 
ಕೊಂಡು ಬಹರಿಯೆಂದು ಒಪ್ಪಿ ಕೊಟ್ಟ ದಾನಶಾಸನ (ಮೈಲರಿ. ೧೯೨೯, ೧೮-೮೪; 1402). 
"ಅಷ್ಟಭೋಗ', "ಸಾಧ್ಮಭೂಮಿ' ಪರಾ. ೧೫. [ಜೋತಿ] ಇಪ್ಪತ್ತೇಳು 
ಯೋಗಗಳಲ್ಲಿ ಇಪ್ಪತ್ತೆರಡನೆಯದು: ವಿಷ್ಕಂಭ ಪ್ರೀತಿ ಆಯುಷ್ಮಾನ್‌ . . . 
ಶಿವ ಸಿದ್ದ ಸಾಧ್ಮ ಶುಭ ಶುಕ್ಲ ಬ್ರಹ್ಮ ಐಂದ್ರ ವೈಧೃತಿಗಳೆಂಬ ಇಪ್ಪತ್ತೇಳು ಯೋಗಂ 
ಗಳುಂ (ಎವೇಕ. ೨೬೨). ೧೬. [ತರ್ಕಶಾ] ಊಹಿಸಿ ತಿಳಿಯತಕ್ಕದ್ದು; 
ಸಾಧಿಸಬೇಕಾದುದು; ಅನುಮೇಯ : ವಿಶ್ವವಿಜ್ಞಾನವಾದಮೆಂಬಿದಂ ವಿಜ್ಞಾನದಿಂದ 
ನೀಂ ಸಾಧಿಸುವೆಯಪ್ಪೊಡೆ ಸಾಧ್ಯಸಾಧನಂಗಳ್ಳೆಕ್ಕಮಪ್ಪುದಜ್‌ಂ ಸಾಧ್ಮಂ ನಿಶ್ಚಯಮಾಗದು 
(ಆದಿಪು. ೨-೧೦ ವ); ಸಾಧ್ಯ : - ಹಿಂದೆ ಹೇಳಿದ ರೀತಿಯಲ್ಲಿ ಧೂಮ ಾನದಿಂದ 
ವಹ್ನಿಯ ಜ್ಞಾನವು ಹುಟ್ಟುವುದು. ಈ ಸಂದರ್ಭದಲ್ಲಿ ವಹ್ನಿ ಸಾಧ್ಯವನಿಸುವುದು 
. . ಪರ್ವತವು ವಹ್ನಿ ಉಳ್ಳುದು ಎಂಬಲ್ಲಿ ವಹ್ನಿ ಸಾಧ್ಯ ; ಈ ಸಾಧ್ಯವುಳ್ಳೆ ಪರ್ವತವು 
ಪಕ್ಷ (ಭಾತತ್ತ್ವ. ೧೭೬). 
ಸಾಧ್ಯಮಾಗು, ಸಾಧ್ಯವಾಗು ಎ. ೧. ಸಾಧಿಸಲಾಗು; ಗೆಲ್ಲು : ಏಜಐದ 
ಕೋಟೆ ಸಾಧ್ಯಮಾಗದ ದೆಶೆ ಕಪ್ಪಮಾಯದಿದಿರೆಂದುದಿನನ್ನದ ಭೂಪರಾಟ್ಹಡಂಗಳ 
ಪಗೆ[ಕ)ರ್ಯನಾನ[ದಭಿ]ಮಾ(ನಿ] [ಶ]ರಣ್ಬುಗದನ,್ಮ[ರಿತ್ತು] ಕಾಣದ ನೃಪರಿಲ್ಲ 
(ಕಇಆ. ೩-೨-೮೨: 1058). ೨. ದೊರಕು; ಲಭ್ಮವಾಗು : ಎಂತು ಶಿವಪಥವೆನಗೆ 
ಸಾಧ್ಯವಪ್ಪುದಯ್ಕಾ (ಬಸವ. ೩೭). ೩. ನೆರವೇರಿಸಲಾಗು; ನಡೆಸಲಾಗು : 
ಆದ್ಯರ ವಚನ ಆದ್ಮರಿಗಾಯಿತ್ತು ವೇದ್ಮರಿಗಲ್ಲದೆ ಸಾಧ್ಯವಾಗದು (ಬಸವ. ೮೪೨): 
ಊರಲ್ಲಿ ತಾನು ಬಂದು ಮೂರು ದಿನಗಳಾಗಿದ್ದರೂ ವಸಂತನನ್ನು ಸಂಧಿಸುವುದು 
ಸಾಧ್ಯವಾಗಿರಲಿಲ್ಲ (ಕಮನೆ. ೧೬೩). (ಸಂ. 


ಸಾಧ್ಯಭೂಮಿ (ನಾ). ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿ : ಆಚ್ಮುತಭಟ್ಟರಿಗೆ 


ಖಂ ೧ ಮೇಲಾದ ಸಾಧ್ಯಭೂಮಿ ಯಜಮಾನಾದಿ ಸರ್ವಸ್ತಾಮ್ಮವೂ . . . ಗದ್ದೆ 
ಬೆದ್ದಲು ಮೊದಲಾದ ಸಿದ್ದ ಸಾಧ್ಮಂಗಳೆಂಬ ಅಷ್ಟಭೋಗ ತೇಜಸ್ವಾಮೃವನ್ನು 
ಅನುಭವಿಸಿಕೊಂಡು ಬಹರಿಯೆಂದು ಒಪ್ಪಿ ಕೊಟ್ಟ ದಾನಶಾಸನ (ಮೈಠರಿ. ೧೯೨೯. 


೧೮-೮೮; 1402). ([ಸಂ.) 


ಸಾಧ್ಯಯೋಗ (ನಾ). [ಜ್ಯೋತಿ] ಇಪ್ಪತ್ತೇಳು ವಿಧವಾದ ಯೋಗಗಳಲ್ಲಿ 


ಒಂದು : ಸಾಧ್ಯಯೋಗಕ್ಕೆ ಗಾನಾ ೩ ಗಳಿಗೆ ಮೇಲೆ ತ್ಕಾಜ್ಕಾ (ಭಾಸ್ಕರ. ೭೦-೭). [ಸಂ.] 
: ಆ ದುರ್ಗದಲ್ಲಿದ್ದ ದೊರೆಗಳ 
ವಿರೋಧವನಉ್‌ದು ಇದೆ ದುರ್ಗಕ್ಕೆ ಸಾಧ್ಯವೇಳೆಯೆಂಬುದನಜ್‌ತು ಮಾಯಾಮಲಂ 


ಸಾಧ್ವಸ 


ನಾಸ್ತಿಯೆಂಬ ಮನ್ನೆಯ ಕಾಳಗವ ಹಿಡಿದು ದುರ್ಗವ ಮುತ್ತಿ ಕೈಯೊಳಗಾದರು ಮೂವರು 
ದೊರೆಗಳು (ಸಕವ. ಕ. 1. ೧೩೬-೫೧೮). (ಸಂ. ಸಾಧ್ಯವೇಲಾ] 

ಸಾಧ್ವಸ (ನಾ). ೧. ಭಯ; ಅಂಜಿಕೆ : ಅಂತಭಿನವಸಂಗಸಮುತ್ತನ್ನಸಾಧ್ವಸರಸ 
ರಮಣೀಯತರಮುಗ್ದ ವಧೂವದನವಿಲೋಕನಸುಖಮನನುಭವಿಸಿ (ಆದಿಪು. ೪-೫೧ ವ); 
'ಮನಂಗೆಲೆ ಮಾತಾಡುವ ಮಾತಿನಿಂ ಕಳೆದು ಲಚ್ಛಾಸಾಧ್ವಸೋದ್ರೇಕಮಂ ಜಲಜಾತಾಕ್ಷ | 5 
ನೊಳಾಕೆ ಬಿಚ್ಚತಿಕೆಯಂ ಮಾಡಲ್‌ (ಜಗವ. ೧೦-೧೪೦). ೨. ಸಡಗರ; ಸಂಭ್ರಮ ಕಿ 
-ಸಾಧ್ವಸದಿಂ ಬೆಮರ್‌ ಬೆಮರ್ವೆಡೆಗಳಿನುಣ್ಮಿ ಪೊಣ್ಮಿದುದು . . . ಸತಿಗೆ ನೋಡಲೊಡಂ 
ಪಡೆಮೆಚ್ಚೆ ಗಂಡನಂ (ಪಂಪಭಾ. ೫-೧೫). ೩. [ಕಾವ್ಯ್ಮಮಾ)] ಹದಿನೆಂಟು ಬಗೆಯ 
ಉಪರೂಪಕಗಳಲ್ಲಿ ಒಂದಾದ ಭಾಣಿಕೆಯ ಏಳು ಅಂಗಗಳಲ್ಲಿ ಒಂದು ; 
ಗಲಿಬಿಲಿ ; ಕ್ಲೋಬೆ : ಭಾಣಿಕಾ - ಇದರಲ್ಲಿಯೂ ಒಂದೇ ಅಂಕ . . . ಉಪನ್ಮಾಸ, 
ವಿನ್ಮಾಸ, ವಿಬೋಧ, ಸಾಧೃಸ, ಸಮರ್ಪಣ, ನಿವೃತ್ತಿ, ಸಂಹಾರ ಎಂಬ ಏಳು ಅಂಗಗಳು | 
(ಸಂನಾಟ. ೩೬). [Xo] 

ಸಾಧ್ವಸಭಯ (ನಾ). ಉದ್ವೇಗದಿಂದ ಉಂಟಾದ ಭಯ ,- ಗಾಬರಿ : 
ಆಕಾರಾನುರಂಪ ದೌವಾರಿಕಾವಚನರಚನಾಶ್ರವಣಸಮುಪಚಾತಸಾಧ್ವಸಭಯ 
ಮುಮೆಅಕಮುಂ ಪೆರ್ಚೆ . . . ಭಾಸ್ವಜ್ಞಿನಚಂದ್ರಚಂದ್ರಪ್ರಭೆಗೆ ಜ್ಕೋತಿ ಸೋಲ್ಕಂತೆ | 151 
ಜ್ಯೋತಿಃಪ್ರಭೆ ಸೋಲ್ತು (ಶಾಂತಿಪು. ೫-೧೫೫ ವ). ([ಸಂ.) 

ಸಾಧ್ವಿ (ನಾ). ೧. ಸಚ್ಚಾರಿತ್ಯವುಳ್ಳ ಹೆಂಗಸು; ಸುಶೀಲೆ. ೨. ಗಂಡನಿಗೆ 
ವಿಭೇಯಳಾದ ಹೆಂಡತಿ ; ಪತಿವ್ರತೆ : "'ಕುಲವಧು ಸಾಧ್ವಿ ಪತಿವ್ರತೆ ಕುಲಪಾಳಿಕೆ 
ಸಶಿ ಚರಿತ್ರವತಿಯಕ್ಕುಂ'' (ವಸ್ತುಕೋ. ೫೨-೪); ಧರಣೀನಂದನಗೇಹದೊಳ್‌ . .. 
ಭಾಸ್ಕರಪುತ್ರಾಂಶದೊಳಾಕೆ ತೊಟ್ಟು ಸುರನಾಥೇಜ್ಕಾಂಶದೊಳ್‌ ಸಾಧ್ವಿ (ಜಾತತಿ. |20 
೨೨-೩); ತಡೆಯದೆಲ್ಲೆಡೆಯೊಳು ತಾನು ಬೀಸುವೆನೀಯೆಡರನೇಳಿಪೆನೆಂದೆಲರು ಸಡಗರ 
ಹಿಂದ ಸಾಧ್ವಿಯರಡಿ ಸೋಂಕಿದ ಪುಡಿಯ ಮುಡಿಯೊಳಾನುವುದು (ಹದಿಬ. ೨-೭). 

(ಸಂ. ಸಾಧ್ವೀ) 

ಸಾಧ್ವೀಮಣಿ ' (ನಾ). ಪತಿವ್ರತೆಯರಲ್ಲಿ ಶ್ರೇಷ್ಠಳಾದವಳು: ಪತ್ನಿಯಾದ 

ಕೂಸಮ್ಮನೆಂಬ ಸಾಧ್ವೀಮಣಿಯೊಂದಿಗೆ ವಾಸಮಾಡಿಕೊಂಡಿದ್ದರು (ಎದಾಕೃ. ೧ ಪೀಠಿಕೆ). | 25 
(ಸಂ. 

ಸಾನ್ಕ, ಸೋನ, (ನಾ). ನಾಯಿ; ಶುನಕ : ವತ್ವಲೋಪಕ್ಕೆ . . . ಶ್ವಾನ - ಸಾನ | 
(ಶಮದ. ೨೮೧ ಪ್ರಯೋ). ಸೋನ, : ಶ್ವಾನ, ಸೋನ (ಶಬ್ದಾನು. ೧೫೧ ಪ್ರಯೋ): 
ಆನೆ ಮೇಲಿದ್ದವನು ಸೋನ ಕಂಢೋಡುವನೆ (ಸರ್ವಜ್ಞ. ೩೭೧). 

[ಆ ಪ್ರಾ. ಸಾಣ. / ಸಂ. ಶ್ವಾನ] 

ಸಾನ್ಮ "ಸ್ತಾನ' ನೋ. ' 

ಸಾನಂದ (ಗು). ೧. ಆನಂದದಿಂದ ಕೂಡಿದ; ಹಿಗ್ಗಿನಿಂದ ಕೂಡಿದ : ಲೋಕಂ 
ತಮತಮಗೆ ಸಾನಂದಲೀಲೆಯೊಳಮಿತ್ರಸದೃಕ್ತಿಪ್ರಭಾವದಲಿ ಸಂದು (ಬಸಪು. ೫೩-೭). 
(ನಾ). ೨. ಸಂತೋಷ; ಆನಂದ : ಮೇಧಾವಿನಿ ಕಂದನಂ ತೆಗೆದೆತ್ತಿಕೊಳುತೆ 
ಬಿಗಿಯಬ್ಬ ಸಾನಂದದಿಂ ಪೊರೆಯೇಬ್‌ದಳ್‌ (ಜೈಮಿಭಾ. ೨೮-೫೯); ಸಾನಂದದಿನೆಟ್ಟತ್ತಂ 
ಭೂನಾಥಂ ... . ಮೈಮುರಿದು ನಿದ್ರೆಯಿಂದೆಟ್ಟತ್ತಂ (ಮಲ್ಲಕಾ. ೩೧೬-೧೧೩). 
೩. ಸಂತೋಷದಿಂದ ಕೂಡಿದವನು. ೪. ಒಬ್ಬ ಯಷಿಯ ಹೆಸರು : ಪುಲಸ್ತ, 
ಸಾನಂದ ಶತಾನಂದ ಶ್ರೇತಕೇತೋಪಮನ್ಮು ಮೊದಲಾದಷ್ಟಾಶೀತಿಸಹಸ್ರ 
ಖಯಹೀಶ್ವರರ್ಗನಂತಾಶ್ರಯಂಗಳುಂ (ವಿವೇಕ. ೧೬೪). [ಸಂ.1 

ಸಾನಂದಾಶ್ರು (ನಾ). ಆನಂದದಿಂದ ಉಂಟಾಗುವ ಕಣ್ಣೀರು : ಮೃಡಗುಣ 
ಸ್ತುತಿಗೆಯ್ದ ಘೋಷಣವಡಗೆ. ಸಾನಂದಾಶ್ರುಗಳಿನೆಡೆವಿಡದೆ ನೋಡುವ ನಯನಗಳು 
ಹೊಳೆದಾವರಿಸುತಿರಲು (ಬಹಪು. ೩೫-೫). [ಸಂ.) 

ಸಾನಿ (ನಾ). ೧. ಒಡತಿ; ಸ್ವಾಮಿನಿ; ನಾಯಕಿ : ನಿನ್ನ ಗಂಡ ನಿನಗೆ ನಾಯಕ. 
ಅವನಿಗೆ ಸರಿಸರಿಯಾಗಿ ಕುಳಿತುಕೊಳ್ಳತಕ್ಕವಳಾದ್ದರಿಂದ ನೀನು ಅವನಿಗೆ ಸಾನಿ 
(ಅದೂಟ. ೮೫). ೨. ಹೆಂಡತಿ; ಪತ್ನಿ: "ದೊರೆಸಾನಿ' ಪರಾ. ೩. ವೇಶ್ಮ ಮತ್ತು 
ಕೆಲವು ಸಲ ವೇಶೈಯ ಹೆಸರಿನ ಕೊನೆಗೆ ಸೇರುವ ಪದ : ಅವಳು ದೊಡ್ಡ 


10 


45 


೮೪೬೮ 


ಸಾನುಭೂತಿ 


ಶ್ರೀಮಂತ ಸಾಹುಕಾರನ ಸಾನಿ (ಹಳ್ಳಹಾ. ೮); ರಂಗಸಾನಿಯ ಕಡೆಗೆ ಒಂದು ಅಜೇಯವಾ:. 
ತಿರಸ್ಕಾರದಿಂದ ಅವರು ನೋಡಿದರು (ಸಮಜೀ. ೨೨): ಉಳಿದ ಹೆಂಗಸರಿಂದ ಬ" 
ಯೆಂದು ತೋರಿಸುವ ವೃತ್ತಿನಾಮ ಒಂದೇ ಒಂದು - ಸಾನಿ, ಇದು ವೇಶೈಯ ೬ ೮ 
ಕೊನೆಗೆ ಇರುತ್ತದೆ (ನಮ್ಮನು. ೨೪೯). "ನಾಯಕಸಾನಿ' ಪರಾ. ೪. ಹೆಂಗ: 7; 
ಸ್ತ್ರೀ : "ಮಂತ್ರಸಾನಿ' ಪರಾ. 

[ಆ ಸಂ. ಸ್ವಾಮಿನೀ./ ತಮಿ. ಚಾನಿ ; ತುಳು. ತೆಲು. ಸಾವಿ] 


ಸಾನಿಗ "ಸ್ತಾನೀಕ' ನೋ. 
ಸಾನು (ನಾ). ೧. ಬೆಟ್ಟದ ಮೇಲಿನ ಮಟ್ಟಸವಾದ ಮೇಲ್ಮೈಯುಳ್ಳ ಹರವಾದ 


ಪ್ರದೇಶ,- ಪ್ರಸ್ಥಭೂಮಿ: ಮದಮೈರೇಯಕಭಾರಚಂಚರೀಕಮನಿಂದುಕ್ಸೀರ ರುಚಿಯಂ 
ವೃಷೇಂದ್ರನನಾ ರಮಣೀರತ್ನಮಿರುಳ ಕಡೆಯೊಳ್‌ ಕಂಡಳ್‌ (ಶಾಂತಿಪು ೯-೨. ಎ: 
ಸಾನುವಿನೊಳೆಅಗಿ ಘನಸಂತಾನಂ ಕಾರ್ಗಾಲದಲ್ಲಿ ಕಜ್‌ವುದು (ಚಂದ್ರವು. ೧೦- -) 
ಏರಿದರ್‌" ದುಃಖಿಗಳ್‌ ಪರ್ಣಕುಟಿಯಿರ್ದೆಡೆಗೆ, ರಮ್ಮಸಾನು ಮಹೀಧರೋನ್ನತಿಗೆ 
(ಶ್ರೀರಾಮಾ. ೧೬೮-೩೩). ವಿ. (ಬೆಟ್ಟದ) ತುದಿ ; ಶಿಖರ. ೩. ಮೊಳಕೆ ; ಅಂಕುರ 
೪. ಕಾಡು; ಅರಣ್ಮ. ೫. ರಸ್ತೆ; ದಾರಿ. ೬. (ಬಂಡೆ, ಬೆಟ್ಟಗಳ) ಕಡಿದಾದ 
ಕೊರಕಲು; ಕಣಿವೆ; ಪ್ರಪಾತ. ೩. ಬಿರುಗಾಳಿ; ಚಂಡಮಾರುತ 
೮. ವಿದ್ವಾಂಸ ; ಪಂಡಿತ. ೯. ಸೂರ್ಯ. (ಸಂ. 

ಸಾನುಕೂಲ' (ಗು). ೧. ಸ್ನೇಹದ; ಮೈತ್ರಿಯ. ೨. ಅನುಕೂಲಕರವಾದ; 
ಸುಗಮವಾದ. ೩. ಸಜ್ಞಾದ; ಸಿದ್ಧವಾದ. (ನಾ). ೪. ಅನುಕೂಲಕರ 
ವಾದುದು; ಸುಗಮವಾದುದು : ಚಂನಪಟ ಮದ್ದೂರು ಸ್ವಾಧೀನವಾದಲ್ಲದೆ 
ಮುಂದಣ ಯತ್ನ ಸಾನುಕೂಲವಾಗದೂ ಯೆಂದೂ ಪ್ರಸ್ತಾಪವಾದಲ್ಲಿ (ಹೈದರ. ೪: - 

[ಸಂ.] 

ಸಾನುತಳ (ನಾ). ಬೆಟ್ಟದ ಮೇಲಿನ ಸಮತಲಪ್ರದೇಶ : ಮಿತಸಾರೇತರಸಾರ 
ಮಾಗೆ ವಿಜಯಾರ್ಧಾದೀಂದ್ರದುದ್ದಾಮಸಾನುತಳಂ ತದ್ವಿಭವಂ ತಳಾಮಳಕಮಂಬಾ 
ಸ್ಫೋಟದಿಂ ಬಂದು. . . ಕೃತಮಾಲಾಮರನಾಥನಂದೆಜಗಿದಂ ಶಾಂಶೀಶಪಾದಾಬ್ಬದೊಳ್‌ 
(ಶಾಂತಿಪು. ೧೧-೩೫). 1ಸ0. ಸಾನುತಲ] 


' ಸಾನುನಯ (ಗು). ೧. ವಿನಯದಿಂದ ಕೂಡಿದ; ನಮ್ರ. (ನಾ). ೨. ಅನುನಯ; 


ವಿಶ್ವಾಸ : ಆಭರಣವನುಲೇಪನಾದಿಗಳ ಸಾನುನಯದಲಿ `ಪಾಂಡುಪುತ್ರರ ಮೂನಿನಿಗೆ 
ಕೊಡಿ (ಕುವ್ಕಾಅ. ೨೨-೭). [ಸಂ.1 
ಸಾನುನಾಸಿಕ (ಗು). ೧. ಮೂಗಿನಿಂದ ಉಚ್ಚರಿಸಬೇಕಾದ; ಅನುನಾಸಿಕದ 
ಉಚ್ಚಾರವುಳ್ಳ. (ನಾ). ೨. [ವ್ಮಾಕ] ಅನುನಾಸಿಕದಿಂದ ಕೂಡಿದುದು : 
ವಕಾರವನ್ನು ಸಾನುನಾಸಿಕವಾಗಿ ಉಚ್ಚರಿಸಿದುದನ್ನು ಕಂಡು ಗೇಲಿಮಾಡಲು ವಾರ 
ಯುಕ್ತವಾದ. ಪದಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಹೇಳಿದ ಮಾತು ಇದು (ಸುವರ್ಣ. ೬೨); 
ಒಂದೇ ಕಾಲದಲ್ಲಿ . . . ಗಕಾರವು (ತಾನು) ಒಂದೇ ಆಗಿದ್ದುಕೊಂಡೇ ಉದಾತ ನೂ, 
ಅನುದಾತ್ತವೂ, ತ್ವರಿತವೂ, ಸಾನುನಾಸಿಕವೂ, ನಿರನುನಾಸಿಕವೂ (ಆಗಿಸೆ) 
(ಬ್ರಹ್ಮಭಾ. ೪೭೨). [ಸಂ.] 
ಸಾನುಪ್ರದೇಶ (ನಾ). ಎ ಸಾನುತಳ : ಹೇಮಕೂಟಾದ್ರಿಯ ಸಾನುಪ್ರದೇಶಗಳಲ್ಲಿ 
ಬೆಳೆದ ಸುಗಂಧಪೂರಿತ ಹೂಗಿಡಗಳ ಮೇಲೆ ಬೀಸಿ ಬಂದ ತಂಗಾಳಿ ಗ್ರಹಣೇಂದ್ರಿಯಕ್ಕೆ 
ಚೇತೋಹಾರಿಯಾಗಿತ್ತು (ರಾಜ್ಮೋದ. ೯೯). (ಸಂ. 
ಸಾನುಭವ (ಗು). ೧. ಅನುಭವದಿಂದ ಕೂಡಿದ; ಫಲಸಿದ್ಧಿಯನ್ನು ಹೂಂದಿದ 
(ಅ. (ನಾ). ೨. ಫಲಾನುಭವ; ಫಲಸಾಧನೆ : (೪. 1೫0.) 
ಸಾನುಭಾವ (ಗು). ಅನುಭಾವದಿಂದ ಕೂಡಿದ; ಆತ್ಮಾನುಭವವನ್ನ 
ಹೊಂದಿದ : ರೂಢಶಿವಲಿಂಗಪ್ರಯೋಗಾಲೀಢಚಿತ್ತನು ಸಾನುಭಾವಪ್ರೌಢ್ಡ. 
(ಬಸಪು ೩೬-೨). [ಸಂ] 
ಸಾನುಭೂತಿ (ನಾ). ಇತರರ ಕಷ್ಟಕ್ಕೆ ಮರುಗುವ ಸ್ವಭಾವ; ಸಹಾನುಭೂ 
ಅನುಕಂಪ : ಪರಬೊಮ್ಮ ನಾ ವಿಧಿಯ ನೇಮಿಸಿಹುದೇಶಕೆನೆ ನರಜಾತಿ ಸಾನ: ೨" 
' ಕಲಿಯಲೆಂದು (ಮಂಕುಕ. ೧೫೭). ಸಂ.) 


ಸಾನುರಾಗ 


ಸಾನುರಾಗ (ಗು). ೧. ಅನುರಾಗದಿಂದ ಕೂಡಿದ. (ನಾ). ೨. ಅನುರಾಗ ; 
ಪ್ರೀತಿ : ಸಾನುರಾಗಂ ಕೊನರ್ದು ಕೊನರ್ದಾ ಶಿವಶರಣರಂ ಕಂಡು ಕಂಡುಬ್ಬಿ 
(ಬಸಪ ೩೫-೩) ; ಏನು ಧನ್ಮಳೋ ಲಕುಮಿ ಎಂಥ ಮಾನ್ಕಳೊ ಸಾನುರಾಗದಿಂದ ಹರಿಯ 
ತಾನೆ ಸೇವೆ ಮಾಡುತಿಹಳು (ಪುರಂದ. ೧-೧೬ ಪಲ್ಲವಿ). 1ಸಂ.]. 

ಸಾನೂದ್ಯಾನ (ನಾ). ಬೆಟ್ಟದ ಸಾನುಪ್ರದೇಶದಲ್ಲಿರುವ ತೋಟ ,- 
ಉದ್ಯಾನವನ : ಸಾನೂದ್ಕಾನಪ್ರತಾನಂ . . . ನಾನಾರತ್ನಪ್ರಕೂಟಪ್ರಕರದಿನೆಸೆದಿ 
ರ್ಪೂರ್ಜಯಂತಕ್ಕೆ ಬಂದಾ ಭೂನಾಢರ್‌ ಸೇವ್ಮಮಪ್ಪಾ ನಗದ ವಿಭವಮಂ 
ನೋಡುತುಂ ಬಂದರೆಲ್ಲಂ (ನೇಮಿಪು. ೭-೧೩). [ಸಂ.) 

ಸಾನೆಟ್‌ "ಸಾನೆಟ್ಟು' ನೋ. 

ಸಾನೆಟ್ಟು , ಸಾನೆಟ್‌ (ನಾ). (ಪಾಶ್ಚಾತ್ಮರ ಪ್ರೇರಣೆಯಿಂದ ಆವಿಷ್ಕಾರಗೊಂಡ) 
ಒಂದೇ ಭಾವವನ್ನು ಹೊಂದಿರುವ, ಹದಿನಾಲ್ಕು ಸಾಲುಗಳ, ವಿವಿಧ 
ಅಂತ್ಮಪ್ರಾಸವನ್ನುಳ್ಳ ಒಂದು ಪದ್ಮಪ್ರಕಾರ ; ೪ ಇದನ್ನು ಅಷ್ಟಷಟ್ಟದಿ, 
ಚತುರ್ದಶಪದಿ, ಸುನೀತ ಎಂದೂ ಕರೆಯುತ್ತಾರೆ : ಸಾನೆಟ್ಟಿನ ಒಂದು ಮುಖ್ಕ 
ಅಗತ್ಯವೆಂದರೆ ಒಂದೇ ಒಂದು ಆಲೋಚನೆಯನ್ನು ಉದ್ದಕ್ಕೂ ಬೆಳಸಿಕೊಳ್ಳಬೇಕು 
ಎಂಬುದು (ಭಾವಗೀ ೭೧); ಮೂರು ಸಾನೆಟ್ಟುಗಳು ವಿಶ್ವವಿದ್ಯಾಲಯಕ್ಕೆ ಮುಡಿಪಾಗಿವೆ 
(ನೆಲಮು. 0 ನಾಲ್ಕುಮುತು). ಸಾನೆಟ್‌ : ಸಾನೆಟ್‌ ಪ್ರಾರಂಭವಾದದ್ದು ಪ್ರಣಯ 
ಗೀತೆಯಾಗಿ (ಭಾವಗೀ. ೭೨). [€- ಇಂ. Sonnet] 

ಸಾನ್ನಾಯ್ಕ (ನಾ). ಯಜ್ಞಯಾಗಾದಿಗಳಲ್ಲಿ ಅಗ್ನಿಗೆ ಅರ್ಪಿಸುವ ಹವಿಸ್ಸು ; 
ಚರು : ""ಹವಿ ಸಾನ್ನಾಯ್ಕಂ ಚರು'' (ವಸ್ತುಕೋ. ೫೯-೪೨) ; ಜಳದಿಂದಂ ಬಳಮಂ 
. * * ಚಂದ್ರಿಕೋಜ್ಜ ಳಸಾನ್ನಾಯ್ಕದಿನಿಂದುಲಕ್ಷ್ಮಿಯನುದಂಚದ್ದೀಪದಿಂ ಕಾಂತಿಯಂ 
ವಿಳಸದ್ದೂಪದಿನೈಷ್ಯಮಂ ಫಲದಿನವ್ಕಾಬಾಧೆಯಂ ಮಾಡುಗುಂ (ಶಾಂತಿಪು. ೧೦-೫೫). 

°° tol 

ಸಾನ್ನಿಧ್ಯ (ನಾ). ಹತ್ತಿರದಲ್ಲಿರುವಿಕೆ; ಸಾಮಾಪ್ಕ : ಕೂಡಲಸಂಗನ ಪ್ರಸಾದ 
ಸಾನ್ನಿದ್ಯದಿಂದ ಭವಜನಕರ್ಮ ಪಂಚಬಭೂತಪೂರ್ವನಾಸ್ತಿ (ಬಸವ. ೮೩೪); 
ವಧ್ಯಚಿಹ್ಮಂಗಳಿಂದೆಸೆದು ಸಾನ್ನಿಧ್ಯದಲಿ ನಲಿವಾತ್ಮಜನ ಸದುಬುಧ್ಯನುಮತಿಗೆ ಮೆಚ್ಚಿ 
ಮಾತಾಪಿತರು ಹರುಷದಲಿ (ಬಸಪು. ೨೪-೨೦); ನಿನ್ನೊಳ್ಳದಾ ಕೃಪಾನಿಧಿಯ 
ಸಾನ್ನಿಧ್ಯಮಿರುತಿರಲಾಗಿ ವಾಜಿಮೇಧಂ ಬೇಹುದೆ (ಜೈಮಿಭಾ. ೧೦-೧೯). ([ಸಂ.) 

ಸಾಪ್‌ “ಸಾಫ್ಮ' ನೋ. 

ಸಾಪ, ಶ್ರಾಪ, ಸಾಪಣಿ, ಸಾಪಳ (ನಾ). ಕೆಡುಕಾಗಲೆಂದು ಬಯಸಿ ಹೇಳುವ 
ಮಾತು; ಶಾಪ : ಬಿದಿ ಸಾಪಮನಿತ್ತುದಲ್‌ಂ ಬಿದಿರ್ಗಳ್‌ ಫಲಮಾಗಲೊಡನೆ 
ಸಾವುವು ಧರೆಯೊಳ್‌ (ಧರ್ಮಾಮೃ. ೩-೧೭೦); ಶಾಪ - ಸಾಪ, ಶಾರೀರ -- ಸಾರೀರ 
(ಶಮದ. ೨೫೩ ಪ್ರಯೋ); ಗೆಂಟಿನೊಳ್‌ ದುಮ್ಮಾನದಿಂ ತಾರಿ ಲೋಕಮನೆ ಪಗೆವೊಂದು 
ರೋಸಮುಂ, ಬಿದಿ ನಿನಗೆ ಬರೆದಿಟ್ಟ ಸಾಪಮಾದುದು (ಸಂಪ. ೨೩-೧೮). ಶ್ರಾಪ : 
"ಶ್ರಾಪಿಸು' ಪರಾ. ಸಾಪಣಿ : ಆತನಂ ನಿಂದಿಸಿದೊಡೊದಗಲಹುದವನ 
ಸಾಪಣಿಯೆಂದು ಮತ್ತನಿತು ಚದುರಿಂದ ಪಲ್ಲಿಸಿದು ನೆರೆದಜ್ಜರಂ ನಗಿಸಿ ನಗುತಿರ್ಪ 
ಸಮಯದಲ್ಲಿ (ಮಹಾಂತೇ. ೯-೩೨). ಸಾಪಳೆ : ಇತರರೂ ಬಸ್ಸಿನವನಿಗೆ 
“ಸಾಪಳ' ಹಾಕಿದರು (ಸರ್ವಮಂ. ೪೬). 

ಸಾಪದಕ್ಕರ ಎ ಶಾಪದ ಮಾತು : ಪೊಅಮಡುವ ಸಾಪದಕ್ಕರದ ಪೊಯ್ಲಿಂಗೆ 
ನಡುಗುವಂತೆ ಕೆತ್ತುವ ತುಟಿಯುಂ . . . ಅಂಜಿಕೆಯಂ ಪುಟ್ಟಿಸೆ (ಕಬ್ಬಿಕಾ. ೩೧೦). 
[ಆ ಸಂ. ಶಾಪ] 

ಸಾಪಂಗೊಳು (ಕ್ರಿ). ಶಾಪವನ್ನು ಹೊಂದು, - ತಾಳು : ಸಪಿಸಲಾನೆಲ್ಲಿ? 
ಸಾಪಂಗೊಳುವ ತಾವೆಲ್ಲಿ? (ಹೆಬ್ಬೆರ. ೩೪-೯). [ಸಾಪ 4 ಕೊಳು (ಆ ಕೊಳ್‌) 

ಸಾಪಂದಳಿ (ಕ್ರಿ). ಎ ಸಾಪಂಗೊಳು : ಅನ್ನೆಗಮಿತ್ತಲಾ ಬಾಂದೊಲೆದಲೆಯನ 
ಸಾಪಂದಳೆದು ಬಂದು ನೀನೀ ಪೂವಿನ ಪೊೊಟಲೊಳ್‌ ನನೆಯಂಬನೆಂಬರಸಾದೆ 
(ಕಬ್ಬಿಕಾ. ೩೧೯). (ಸಾಪ ೬ ತಳ್ಳ) 

ಸಾಪಣಿ "ಸಾಪ' ನೋ. 


೮೪೬೯ 


ಸಾಪು 


ಸಾಪತಿಕರಿಸು (ಕ್ರಿ). ಜೊತೆ ಸೇರಿ ಕರುಣೆಯನ್ನು ತೋರಿಸು : ಸಾಪತಿಕರಿಸಿ 
ಕೊಂಡಿದ್ದೊಡೆಯನನು ಕರೆ ಕೊಲೆಗರುಹ ನೀನಲ್ಲ ಸಾರೆಂದ (ತೋರರಾ. ೬-೧೪-೬). 
[ಆ ಸಹ್ಮ * ಪತಿಕರಿಸು] 
ಸಾಪತ್ನ (ಗು). ೧. ಸವತಿಗೆ ಸಂಬಂಧಿಸಿದ ಅಥವಾ ಸವತಿಯಿಂದುಂಟಾದ. 
5| (ನಾ). ೨. ತಂದೆಯ ಬೇರೆ ಹೆಂಡತಿಯ ಮಗ ; ಮಲತಾಯಿಯ ಮಗ : 
“ಉಪಮಾತೆಯೆನೆ ಬಲದಾಯೆನಿಕ್ಕುಮಾಕೆಗೆ ಪುಟ್ಟಿದಾತ ದಾಯಾದ್ಯನಾ ಸಾಪತ್ನನಕ್ಕು'' 
(ಮಂಗರಾ. ೯೨-೧೨). ೩. ಅಣ್ಣತಮ್ಮಂದಿರ ಮಕ್ಕಳು; ದಾಯಾದಿ : 
ಸಾಪತ್ನರಲಿ ಸದರವ ಕಾಣೆ (ಕುವ್ಮಾಆ. 6-೬). ೪. ಹಗೆ; ಶತ್ರು : ಜಲದೊಳ್‌ 
ಪುಟ್ಟಿದ ವಸ್ತುವಿಂ ಪೆಅರ ಪೊನ್ನಿಂ ಭೋಗಿ ಸಾಪತ್ನರಂ ಗೆಲಲಾರ್ಪಂ . . . 
ಮಾನಾಲಯಪ್ರೋದ್ಭವಂ (ಜಾತತಿ. ೧೩-೧೨); ಅರಸುಕುಲದಲಿ ಹುಟ್ಟಿ ಸಾಪತ್ನರು 
ಗಳಿರೆ ದೇಹಾಭಿಲಾಷೆಯಲುರಗನಂ ತೊಳಗಿಹುದು ಧರ್ಮವೆ (ಕುವ್ಮಾಉ. ೩-೨೨). 
[ಸಂ.] 
ಸಾಪತ್ನಕ (ನಾ). ೧. ದ್ವೇಷ; ಹಗೆತನ. ೨. ಮಲತಾಯಿಯ ಮಗ; 
ಬಲಸೋದರ : ಅಕಟ ಲಕ್ಷ್ಮಣದೇವ ರಘುನಾಯಕನ ಮರಣದ ನುಡಿ ನಿನಗೆ 
ರಂಜಕವೆ . . , ಸಾಪತ್ನಕವಿವೇಕಕೆ ಸೊಗಸ ತಂದೈ (ತೊರರಾ. ೩-೯-೫). [ಸಂ.] 
ಸಾಪತ್ನಿ (ನಾ). ಸವತಿ; ಸಹಪತ್ನಿ : ತವೆ ಸಾಪತ್ನಿಯರಾದ ಸಾಲ ಮಧುಪಾನಂ 
. * ಸೂಳೆಯರೊಳೊೊಲ್ಲಿರ್ಪಾಟಮಿಂತೆಲ್ಲ ಮುಂ ಸವಿಯಾಗಂತ್ಮದಿ ಕಷ್ಟವೈ 
(ಸೋಮೇಶ. ೨೪). (ಸಂ. ಸಾಪತ್ನೀ] 
ಸಾಪತ್ಲಿಕ (ನಾ). ಹಗೆ; ಶತ್ರು: ಎನಗಿಂ ಸ್ವೇಚ್ಛಾವಿಹಾರವೃತಿಕರವೊಗೆದತ್ತೇಕೆ 
ಗೋವಿನ್ಹದಂಡೇಶನ ಚಿತ್ತಂ ದೃಪ್ತಸಾಪತ್ನಿಕಬಳದಳನೋದ್ರೇಕದೊಳ್ಳಳ್ತುದು (ಎಕ. ೪೬ 
ಶಿಕಾರಿ. ೧೩೭-೩೦; 1114). [ಆ ಸಾಪತ್ನಕ) 
ಸಾಪತ್ನ್ಯ (ನಾ). ೧. ಸವತಿಯಾಗಿರುವಿಕೆ; ಸಹಪತ್ನಿಯಾಗಿರುವಿಕೆ. 
೨. ಸವತಿಯ ಮಗ : ""ಸವತಿಯ ತನಯಂ ಸಾಪತ್ನ್ಯನಂತವಂ ದಾಯಾದ್ಮಂ'' 
(ವಸ್ತುಕೋ ೫೫-೧೯). ೩. ಅಣ್ಣ ತಮ್ಮಂದಿರ ಮಕ್ಕಳು ; ದಾಯಾದಿ ; ಜ್ಞಾತಿ: 
ಭರತಾನ್ವಯದೊಳಂದಿನಿಂದುವರೆಗಂ ಸಾಪತ್ನ್ಯರೊಳ್‌ [ಪಾಠಾಂ. ತ್ನರೊಳ್‌, ತ್ನ್ಮದೊಳ್‌] 
ಬದ್ಧಮತ್ಸರದಿಂದೆಮ್ಮನಕಾರಣಂ ಕದಡಿದೆ (ಗದಾಯು. ೭-೯). ೪. ಹಗೆ ; ಪ್ರತಿಸ್ಪರ್ಧಿ. 
೫. ಹಗೆತನ; ವೈರ. (ಸಂ.1 
ಸಾಪತ್ರ (ನಾ). ಒಟ್ಟಾಗಿ ಬರೆದುಕೊಟ್ಟ ಪತ್ರ : ಮಾಚಣ್ಣಗೌಡಮಾರಮತಿಪೆನಾಯ್ಕ 
- ಮಾರಿಶೆಟಿಮಾರತಂಮ ಪಾಪಿನಾಯ್ಯ ಯು ನಾಲ್ವರಿಗೆ ಕೊಟ ಸಾಪತ್ರ ನೀಉ ನಮ್ಮ 
ಕಯ್ಮ ಕೊಂಡ ಕುದುರೆಯ ಗ ೬೫ ಹೊನ್ನ ಪತ್ರ ಹೋಯುತಾಗಿ ಆ ಪತ್ರ ಸಾಪತ್ರ 
(ಎಕ. ೫, ಗೋರೀಬಿ. ೬೬-೨; ಸು. 1700). [ಆ ಸಹ್ಮ * ಪತ್ರ) 
ಸಾಪರಾಧ (ಗು). ಅಪರಾಧದಿಂದ ಕೂಡಿದ ; ತಪ್ಪನ್ನು ಮಾಡಿದ : ಮುಂದೊಂದು 
ಮಂದಿರದಲ್ಲಿ ಸಾಪರಾಧನಾಯಕಂ ತಿಳುಪುತ್ತಿರೆ ಖಂಡಿತೆಯಖಂಡಿತೇರ್ಷೆಯಿಂ ನೋಡಿ 
» - - ನಂಬಲಕ್ಕುಮೇ ಎಂಬಳ ನುಡಿಗೇಳುತ್ತಿರ್ಪಿನಂ (ರಾಜಶೇ. ೧೧-೧೨೮ ವ). [ಸಂ.] 
ಸಾಪಳ "ಸಾಪ' ನೋ. 
ಸಾಪಿಂಡ್ಯ (ನಾ). ಸಮಾನಪಿತೃಗಳಿಗೆ ಪಂಡಪ್ರದಾನಮಾಡುವುದರಿಂದ ಇರುವ 
ಸಂಬಂಧ; ರಕ್ತಸಂಬಂಧ; ಜ್ಞಾತಿತ್ವ : ಸಾಪಿಂಡ್ಕವು ಮೂಲಪುರುಷನಿಂದ 
ಏಳುತಲೆಯವರೆಗೂ ಇರುವುದು (ಆರ್ಯಧ. ೧೧೫). [ಸಂ.] 
ಸಾಹಿಸು, ಶ್ರಾಪಿಸು (ಕ್ರಿ). ಶಾಪವನ್ನು ಕೊಡು; ಶಪಿಸು : ಕಟ್ಟೆಯಿಂದಿಳಿದೇಜೌ 
ಕಯ್ಕೆತ್ತಿ ಸಾ[ಪಾಠಾಂ. ಶಾ, ಕೊಲ್ಪಪಿಸುತೆ ಕೆಟ್ಟೆನಿವರಿಂದೆನುತೆ ಕೈನೀಡಿ ಸಾ [ಪಾಠಾಂ. ಶಾ, 
ಕೋ ಪಿಸುತೆ (ತಿರುರ. ದೇ. ೧೯-೧); ನೀರನಿಳಿದು ನೆಲವೊಯ್ದು ಧೂಳೆತ್ತಿ ಹೆಮ್ಮಾರಿಯ 
ಸಾ(ಖಾಠಾಂ. ಶ]ಪಿಸುತಳಲು ತೋರದನಿಯ ಕಲಕಲದಿಂ ಮಸಣದ ದಾರಿಯಳಲ 
ಪುಟ್ಟಿಸಿದುದು (ಶ್ರೀಪಾಲ. ೮-೪). ಶ್ರಾಪಿಸು : ಈಗಾಗಳೆ ತನ್ನ ಹೆಸರಲ್ಲೆ 
ಶ್ರಾಪಿಸಿ ಕಲ್ಲೊಗೆಯುವದೆಂದರೆ ಮನೆಯಲ್ಲಿ ನಿತ್ಯಕ್ರಮವಾಗಿದೆ (ಅನ್ನ. ೧೪೬). 
ಆ [ಸಾಪ + - ಇಸು) 


ಸಾಪು "ಸಾಪು' ನೋ. 


ಸಾಪುಗಾರ ಆಳ೪೭೦ ಸಾಬಕು 


ಸಾಪುಗಾರ (ನಾ). ಶುಚಿಗೊಳಿಸುವವನು; ಶುದ್ಧಿಮಾಡುವವನು : ಆದರೆ ಈ 
ಟೇಬಲ್‌ ಸಾಪುಗಾರರು ಮಾತ್ರ ಮಾಣಿಗಳಿಗಿಂತ ಕಡಿಮೆದರ್ಜೆಯವರು 
(ಮುಂಗಾಪು. ೫೭). [ಸಾಪು (ಆ ಸಾವು) * - ಗಾರ (ಆ - ಕಾಜ) 

ಸಾಪುನಾಣ್ಯ (ನಾ). ಸವೆದು ನುಣುಪಾಗಿ, ಚಲಾವಣೆಯಾಗದ ಸ್ಥಿತಿಗೆ ಬಂದ 
ನಾಣ್ಮ; ಸವಕಲುನಾಣ್ಕ : ಧರ್ಮ ನೀಡುವವರಿದ್ದ ಹಾಗೆಯೇ ಬೈದು 
ಕಳಿಸುವವರಿದ್ದರು; "ಸಾಪು' ನಾಣ್ಯಗಳನ್ನೆಸೆಯುವವರೂ ಇದ್ದರು (ಬನ. ೯೬). 

[ಸಾಪು (ಆ ಸಾಫು) 3- ನಾಣ್ಕ (ಆ ನಾಣಯ)] 

ಸಾಪೇಕ್ಷ (ಗು). ೧. (ಪರಸ್ಪರ) ಅವಲಂಬಿಸಿರುವ; ಪೂರಕವಾದ. 
೨. ಪಕ್ಷಪಾತವುಳ್ಳ. (ನಾ). ೩. (ಪರಸ್ಪರ) ಅವಲಂಬಿಸಿರುವುದು; 
ಪೂರಕವಾದುದು : ಇಂತು ವಿಶೇಷ್ಠಂ ಕ್ರಿಯೆಯಂ ಸಂತಂ ನೋಟ್ಟುದಜ್‌ನಕ್ಕುಮದು 
ಸಾಪೇಕ್ಷಂ ಚಿಂತಿಸೆ ಸಮಾಸಮಂ ಪೇಟ್ವಂತಪ್ಪ ಪದಂ ಸಮರ್ಥಮಲ್ತ್ರಪ್ಪುದಲೆಂ 
ಸಮನಿಸೆ ಸಾಪೇಕ್ಷಮುಮಾ ಸಮಾಸಮುಂ ಪೆಲಗುಮೆಲ್ಲಿಯಾನುಂ ಗಮಕಂ 
ಕ್ರಮಮದಜಾಳೆಲ್ಲಮೆನಲಿನಿತು ಮಾರ್ಗದೊಳ್‌ ಸಮಜುಗಿಂತು ಕವಿವೃಷಭರ್ಕಳ್‌ 
(ಕಎರಾ. ೨-೯೪, ೯೫); ಇವೆ ಮಹಾಮಂತ್ರಾಸ್ತ್ರಸಂತತಿಯಿವೆ ಮಹಾಧನುರಾಜ್ಕ 
ಸತೃತಿಸವನಸಾಪೇಕ್ಷಂಗಳಿವೆ (ಕುವ್ಮಾಗ. ೪-೩೬). [ಸಂ.1 

ಸಾಹೇಕ್ಷಕ (ನಾ). ಎ ಸಾಪೇಕ್ಷ ೩ : ಆಗ ಮೊದಲನೆಯವನಿಗೆ ಸಾಪೇಕ್ಷಕವಾಗಿ 
ಎರಡು ಮತ್ತು ಮೂರನೆಯವರ ವೇಗವು ತಾಸಿಗೆ ಮೂರು ಮತ್ತು ಹತ್ತು ಮೈಲಿಗಳು. 
ಆದರೆ ಎರಡನೆಯವನಿಗೆ ಸಾಪೇಕ್ಷವಾಗಿ ಮೂರನೆಯವನ ವೇಗವು ಏಳು ಮೈಲಿಗಳು 
(ಜ್ಕೋತಿರ್ವಿ. ೨೭ ಅಡಿಟ). (ಸಂ) 

ಸಾಪೇಕ್ಷಕ್ರಿಯಾರೂಪ (ನಾ). [ವ್ಮಾಕ] ""ತಮ್ಮ ಅರ್ಥವನ್ನು ಪೂರ್ತಿ 
ಮಾಡುವುದಕ್ಕಾಗಿ ಬೇರೆ ಕ್ರಿಯಾಪದಗಳ ಸಹಾಯವನ್ನು ಅಪೇಕ್ಷಿಸುವ 
ಕ್ರಿಯಾರೂಪಗಳಿಗೆ ಸಾಪೇಕ್ಷಕ್ರಿಯಾರೂಪಗಳೆಂದು ಹೆಸರು'' (ಮಧ್ಯಮ. ೭೪). 

Io] 

ಸಾಪೇಕ್ಷವಾದ (ನಾ). ಇ [ವಿಜ್ಞಾ] ಪರಸ್ಪರಾವಲಂಬನೆಯ ಸಿದ್ದಾಂತ: ಈ 
ಸಾಪೇಕ್ಷವಾದ (ಣೀ।೩೪ity Theory)ವು ವಿಜ್ಞಾನವನ್ನು ತತ್ವಶಾಸ್ತ್ರಕ್ಕೆ ಮತ್ತಷ್ಟು ಸಮಾಪ 
ಮಾಡಿದೆ (ಬಾಲಪ್ರ. ॥. ೧೩೬೬); ಈಗ ಸಾಪೇಕ್ಷವಾದದ ಈ ಯುಗದಲ್ಲಿ ಯಾವುದೇ 
ಒಂದು ಭಾವವನ್ನು ಅತಿ ಸರಳಗೊಳಿಸಿ ಅದರ ಇತರ ಮುಖಗಳಿಂದ ಪ್ರತೇಕಿಸಿ 
ನೋಡುವುದು ಪ್ರತಿಭಾವಂತನಿಗೆ ಅಸಾಧ್ಯ (ಎಮುಕ. 1೩, ಮುನ್ನುಡಿ). ಸಂ.) 

ಸಾಪೇಕ್ಷೈ (ನಾ). ಅಪೇಕ್ಷೆಯಿಂದ ಕೂಡಿರುವಿಕೆ; ಬಯಕೆಯನ್ನು 
ಹೊಂದಿರುವಿಕೆ: ರಾಯನೀ ಪರಿ ನುಡಿದು ಜನಸಮುದಾಯವನು ಕಳುಹಿದನು 
ಸುಮನೋಭೂಯ ಸಾಪೇಕ್ಷೆಯ ಸಮಾಧಿಯೊಳಿರಲು ರಾತ್ರಿಯಲಿ (ಕುವ್ಮಾಳ. ೨೧-೬೬). 

(ಸಂ. ಸಾಪೇಕ್ಷ! 

ಸಾಪ್ತಪದೀನ (ನಾ). ೧. ವಧೂವರರು ವಿವಾಹದ ಸಂದರ್ಭದಲ್ಲಿ ಏಳು 
ಹೆಜ್ಜೆಗಳಲ್ಲಿ ಜೊತೆಯಾಗಿ ಅಗ್ನಿಯನ್ನು ಪ್ರದಕ್ಷಿಣೆ ಮಾಡುವುದು; 
ಸಪ್ತಪದಿ. ೨. ಸ್ನೇಹ; ಸಖ್ಯ : ""ಸ್ನೇಹಮಜರ್ಯಂ . . . ಸಾಪ್ತಪದೀನಂ 
ಸೌಹೃದಮದು'' (ವಸ್ತುಕೋ. ೧೧೧-೪). ಸಂ.) 

ಸಾಪ್ತಾಹಿಕ (ಗು). ೧. ಏಳುದಿನಗಳಿಗೆ ಸಂಬಂಧಿಸಿದ: ಸಾಪ್ತಾಹಿಕ 
ಪುರವಣಿಯಲ್ಲಿ ಬಂದಿರುವ ವಿಶೇಷ ಲೇಖನ ಚೆನ್ನಾಗಿದೆ (ರೂಢಿ). (ನಾ). 
೨. ವಾರಕ್ಕೊಮ್ಮೆ ಪ್ರಕಟವಾಗುವ ಪತ್ರಿಕೆ; ವಾರಪತ್ರಿಕೆ : ಸಾಪ್ತಾಹಿಕಗಳು 
ತುಂಬ ಜನಪ್ರಿಯವಾಗಿವೆ (ರೂಢಿ). [ಆ ಸಂ. ಸಪ್ತಾಹ. / ಮರಾ. ಹಿಂ. ಸಾಪ್ತಾಹಿಕ್‌) 

ಸಾಫ್‌, “ಸಾಫು' ನೋ. 

ಸಾಫ್ಕ್‌ 'ಸಾಫ್ಮ' ನೋ. 

ಸಾಫ್ಮ "ಸಾಫು' ನೋ. 

ಸಾಫ್ಮ, ಸಾಪ್‌, ಸಾಫ್‌ (ಅ). ೧. ಸ್ಪಷ್ಟವಾಗಿ ; ನೇರವಾಗಿ : 
ಬಾಪೂಸಾಹೇಬ ಅವರಿಗೆ ಭೂಮಿ ಮತ್ತು ವಾಡೇದ ಕಬಜಾ ಕೊಡಲಿಕ್ಕೆ ಸಾಫ 
ಒಲ್ಲೆಂದಾಗ, ಆ ಹೆಣ್ಣುಮಗಳು ಏನು ಮಾಡಬೇಕು? (ಗ್ರಾಮಾಯ. ೩೦೪) ; ಇಪ್ಪತ್ತರ 


ಮೇಲೆ ತಕ್ಕೊಂಡರೆ ನಾಲ್ವತ್ತೆಂಟು, ನೂರದ ಮೇಲಿದ್ದರೆ ನಾಲ್ವತ್ತೇಳರಂತೆ ಭಾವ 
ಬಿದ್ದೀತೆಂದು ಸಾಫ ಹೇಳುತ್ತಾರೆ (ಮುಂಬವ್ಮಾ ೬೨); ನೀ ನನ್ನ ಕಡೆ ಬಂದು . . . ನನಗ 
ರಾಜಾನ ಪಾರ್ಟ ಕೊಡು ಅಂದರ, ನಾ ಸಾಫ ಒಲ್ಲೆ ಅಂತೇನಿ (ಗಂಮಾಯಿ. ೨೧೬). 
ಸಾಪ್‌ : ೨. ಪೂರ್ಣವಾಗಿ; ತೀರಾ: ಮೈಯಿಂದ ಸಾಪ್‌ ಇಳಿದುಹೋಗಿದ್ದಾಳೆ 
s (ಮೂರುದಾ. ೬೮). ಸಾಫ್‌ : ೧. ಇದು ನೋಡು, ಹಾಂಗ ಸಾಫ್‌ ಒಡದು ಹೇಳಬ್ಮಾಡಾ 
(ಹೊೊಸಂಸಾ. ೧೫೫). 
ಸಾಫ್‌ಸಾಫ್‌ ಹೇಳು = ಸ್ಪಷ್ಟವಾಗಿ ಹೇಳು ; ನೇರವಾಗಿ ನುಡಿ ; ಇವತ್ತ 
ಸಂಜೆಗೆ ಡಾಕ್ಟರು ಬಡ್ಲಿ, ಸಾಫ್‌ ಸಾಫ್‌ ಹೇಳಿ ಬಿಡತೇನಿ (ಹೊಸಂಸಾ. ೧೯೫). 
[೪- ಆರ. ಹಿಂ. ಮರಾ. ಸಾಫ್‌] 
10| ಸಾಫಲ್ಯ (ನಾ). ೧. ಸಾರ್ಥಕತೆ; ಸಫಲತೆ: "ಜನ್ಮಸಾಫಲ್ಕ' ಪರಾ. 
೨. ಸಫಲವಾದುದು ; ಸಾರ್ಥಕವಾದುದು ; ಯಶಸ್ವಿಯಾದುದು : ಎಮ್ಮಯ 
ಪುಣ್ಕವೆಮ್ಮ ಜನನಂ ಸಾಫಲ್ಕವು (ಗಿಂ6. ೪-೪೧) ; ಇಂದಾನು ಕೃತಕೃತ್ಮನಾದೆನೆನ್ನಯ 
ಜನ್ಮವಿಂದು ಸಾಫಲ್ಮವಾಯ್ತು (ಹಚಕಾ. ೫-೮೪). [ಸಂ.) 
ಸಾಫಲೃತ್ತ (ನಾ). ಸಫಲತೆಯನ್ನು ಹೊಂದಿರುವಿಕೆ; ಸಾರ್ಥಕತೆ : ಎನಿತು 
15| ಪುಣ್ಮಂಗೆಯ್ದೆವೋ ಮಜ್ಜನನ ಸಾಫಲ್ಮತ್ಚವಾಯ್ತೆಂದೆನುತ ಹೇಳುತ ಬೆಸಗೊಳುತ 
ಜನರೆಯ್ದೆ ಕೀರ್ತಿಸಲು (ಬಸಪು. ೫-೫೧). [ಸಂ.) 
ಸಾಫು, ಸಾಪು, ಸಾಫ್‌, ಸಾಫ, (ನಾ). ೧. ಶುಭ್ರವಾದುದು; ಶುಚಿ 
ಯಾದುದು; ಸ್ವಚ್ಛವಾದುದು : (೪. ೨. ರೋಗವಿಲ್ಲದುದು; ನಿರೋಗಿ 
ಯಾದುದು : «9. ೩. ಸಮತಲವಾದುದು; ಹಳ್ಳತಿಟ್ಟುಗಳಿಲ್ಲದುದು: 
20| ಸಾಫಾಗ್‌ ಆಅಳ್ಳ ತಿಟ್ಟಿಲ್ಲಂಗೆ ಮಡಿಕೇರೀಲಿ ಮಂಜು! (ಕನ್ನಬಾ. ೧೦೮). ೪. ಸರಳ 
ವಾದುದು; ನಿಷ್ಕಪಟವಾದುದು : ನಮ್ಮಣ್ಣನ ಹತ್ತಿರ ಬರುವವರಲ್ಲೆಲ್ಲ ನೀವು 
ಒಬ್ಬರು ಸಾಫಾಗಿ ಮಾತನಾಡಿ ಅವರಿಗೆ ಒಳ್ಳೆಯದಾಗಲಿ ಎಂತ ನಿಜವಾಗಿ ಕಷ್ಟಪಡುತ್ತೀರಿ 
(ಶಿವಛ. ೬೪). ೫. ಸುಲಭವಾದುದು; ಸಲೀಸಾದುದು : ಸ್ನಾನಸಮಯದಲ್ಲಿ 
ಹೊಟ್ಟೆಯನ್ನು ಕಸುವಿನಿಂದ ತಿಕ್ಕಿದರೆ ಶೌಚಕ್ಕೆ ಸಾಫಾಗುತ್ತದೆ (ಬ್ರಹ್ಮಜೀ. ೧೨೫). 
25| ೬. ಪೂರ್ತಿಯಾದುದು; ಸಮಗ್ರವಾದುದು; ಪರಿಷ್ಕಾರವಾದುದು : «8. 
೭. ನಾಶ; ಹಾನಿ: «8. ಸಾಪು : ೧. "ಸಾಪುಗಾರ' ಪರಾ. ೩. “ಸಾಪು ; 
ನೆಲಸಮ'' (ಕನ್ನಜಾ. ೨೧೧); ರಥ ಬರುವ ರಭಸಕ್ಕೆ ಗುಂಡುಕಲ್ಲು ತಗ್ಗು ಮಿಟ್ಟೆ ಗಿಡ 
ಸಾಪಾಗಿ ಕುಂಬಾರನ ಚಕ್ರದಂತೆ ತಿರುಗಲು ಭೂಮಿ (ಕರ್ನಾಕ. ೨೯೪). ಆ. ಸವೆದು 
ನುಣುಪಾದುದು: "ಸಾಪುನಾಣ್ಮ' ಪರಾ. ೯. ಸರಿ ; ಸ್ಫುಟ. ಸಾಫ್‌: 
30, (ಗು). ೧೦. ನೇರವಾದ ; ಸುತ್ತುಬಳಸಿಲ್ಲದ : ನಾವು ಅಲ್ಲೆಲ್ಲ ಸಾಫ್‌ 
ಯುದ್ಧಮಾಡಿ ಕಪ್ಪ ತೆಗೆದುಕೊಂಡೇ ಬಂದೆವು (ನಾಲ್ಕುಕ. ೧೧). ಸಾಫ್ಮ: ೯. ಹಮ್ಮೂ 
ಗಂಟಲು 'ಸಾಫ' ಮಾಡಿಕೊಂಡ ಅಷ್ಟೆ (ಪುರುಷಾ. ೨೪). 
ಸಾಪಾಗಿರು ಎ ೧. ಚೆನ್ನಾಗಿರು ; ಸೊಗಸಾಗಿರು : ತಿಮ್ಮನ ಮಡದಿ 
ವೈನಾಗಿದ್ದಾಳೆ, ಸಾಪಾಗಿದ್ದಾಳೆ (ಕುಡಿಕೂ. ೨೪೧); ಎಲ್ಲರೂ "ಮಾಣಿ ಎಷ್ಟು ಸಾಪಾಗಿದೆ' 
35 | ಎಂದರು (ಮುರವ. ೧೩೩). ಪಿ. ಉತ್ತಮವಾಗಿರು; ರುಚಿಯಾಗಿರು: ಕಾಫ 
ಅಂದರೆ ಇದು ಮಾರಾಯ್ರೆ . . . ಎಷ್ಟು ಸಾಪಾಗಿರುತ್ತೆ ಕುಡಿಯುವುದಕ್ಕೆ 
(ದೇವಹೆಂ. ೬೬). ಸಾಪು ಮಾಡು = (ಆಲಂ) ನಾಶಮಾಡು; ಹಾಳುಮಾಡು; 
ಮುಗಿಸು: ಮೊದಲು ಆರುಸಾವಿರ ವರ್ಷಾ ಉತ್ಪನ್ನವಿದ್ದದ್ದು ಈಗ ಎರಡುಸಾವಿರಕ್ಕೆ 
'ಬಂದು ಹತ್ತಿದೆ. ಈ ಜನ ಎಲ್ಲಾ ತಿಂದು ಸಾಪುಮಾಡಿಬಿಟ್ಟರು (ಶ್ರೇಮಾತ್ರ. ೨೯). 
€| ಸಾಫ್‌ಸೀದಾ ಎ ನಿಷ್ಕಪಟವಾದುದು; ಸಾಚಾ: ನಿನ್ನ ಹಾಗೇ ಲೋಕ ಎಲ್ಲಾ 
ಸಾಫ್‌ಸೀದಾಂತ ನೀನು ತಿಳಿದುಕೊಂಡಿದೀಯ (ಚಂದತೋ. ೧೨೨). 
(೯- ಅರ. ಹಿಂ. ಮರಾ. ಸಾಫ್‌ 
ಸಾಬ್‌ "ಸಾಹೇಬ' ನೋ. 
ಸಾಬ "ಸಾಹೇಬ' ನೋ. 
ಆ |ಸಾಬಕು, ಸಾಬಕ್ಕು (ಗು). ೧. ಹಿಂದಿನ; ಮೊದಲಿನ; ಪೂರ್ವದ : ಸುಳ್ಕ 
ವಗೈರೆ ಸಾಬಕುಸರಕಾರದ ಇಲಾಖೆ ಒಳಗೆ ಇರುವ ಸೀಮೆಯನ್ನು ಯಥಾಪ್ರಕಾರ 


ಸಾಬಕ್ಕು ೮೪೭೧ 


ಸರಕಾರ ತಾಲೂಕು ಮಾಡಿ (ರಾಚಂದ್ರ. ೧೧೨). (ನಾ). ೨. ಮೊದಲು ; ಪೂರ್ವ: 
ತಾಲ್ಲೂಕು ಮಜಕೂರಲ್ಲಿ ವಾರದ ಹೊಲ ಗದ್ದೆ ಪೈಕಿ ಸಾಬಕಿನಿಂದ ಹುಟ್ಟುವಳಿ 
ಜಾಸ್ತಿಯಾಗುತ್ತಿದ್ದದ್ದು . . . ಸ್ಥಳದ ಪಾರುಪತ್ಕಗಾರ ಮೊದಲಾದವರೇನಾದರೂ 
ಹೀನಕಂದಾಯಕ್ಕೆ ಮಾಡಿದ್ದರೆ ಆ ಬಾಬು ವಿಚಾರಣೆ ಮಾಡಿ ಕ್ರಮಪಡಿಸುವುದು 
(ಮಹಾವಂ. 1, ೫೮). ಸಾಬಕ್ಕು : ೧. ನೀಉ ವಾಜಬಿ ಯುದ್ಧ ಮೇರೆಗೆ ಚಂನ್ನಾಗಿ 
ದರ್ಮಾಃಪ್ತು ಮಾಡಿ ಸಾಬಕ್ಕು ಮಾಮೂಲ್ಲು ಪ್ರಕಾರಕ್ಕೆ ನಡೆದುಕೊಳುವ ಹಾಗೆ , . , 
ಚೋರ ತಾಕಿಯಿತು ಮಾಡುವರು (ಮೈಲರಿ. ೯೩೦, ೪೩-೩೨ ; 1812). 
1 ಅರ. ಹಿಂ. ಸಾಬಿಕ್‌ : ಮರು. ಸಾಬಕ್‌, ಸಾಬೀಕ್‌) 
ಸಾಬಕ್ಕು `ಸಾಬಕು' ನೋ. 
ಸಾಬಣ 'ಸಾಬೂನು' ನೋ. 
ಸಾಬಾಣ "ಸಾಬೂನು' ನೋ. 
ಸಾಬಾಣು "ಸಾಬೂನು' ನೋ. 
ಸಾಬಿ 'ಸಾಹೇಬ' ನೋ. 
ಸಾಬೀತ್‌ 'ಸಾಬೀತು' ನೋ. 
ಸಾಬೀತು, ಸಾಬೀತ್‌, ಸಾಬೂತು (ನಾ). ೧. (ಯಾವುದೇ ವಿಚಾರವು 
ನಿಜವೆಂದು) ರುಜುವಾತು ಮಾಡಿದುದು ; ಪ್ರಮಾಣೀಕರಿಸಿದುದು : ನಿಮ್ಮ 
ಪ್ರತ್ಮುತ್ತರದಲ್ಲಿ ಪ್ರತ್ಯಕ್ನರವೂ ಸುಳ್ಳೆಂದು ಸಾಬೀತಾಗಿ ದೋಷವು ಶತಾಧಿಕವಾಗಿದೆ 
(ಶ್ರೀರಾಯ. ೧೯೬); ನಾನೇ ಅಪರಾಧಿ ಆಂತ ಸಾಬೀತು ಆಗುತ್ತೆ (ಮರಳಿ. ೧೬೯). 
೨. ಬಲವಾದುದು; ಗಟ್ಟಿಮುಟ್ಟಾದುದು : «8. ೩. ಸುರಕ್ಷಿತತೆ; 
ಭದ್ರತೆ : ನಾರಾಯಣನನ್ನು ತಂದು ಹಾಕಿದ ಮೇಲೆ .. . ತೋಟವನ್ನು ಸಾಬೀತಾಗಿ 
ಇರಿಸಿಕೊಂಡಿದ್ದಾನೆ (ಚಟ್ಟಜೀ. ೧೪); ನಿನ್ನನ್ನು ಕಂತ್ರಿಗಳ ಕಣ್ಣು ತಪ್ಪಿಸಿ 
ಸಾಬೀತಿನಲ್ಲಿಟ್ಟುಕೊಳ್ಳುವುದು ತೋಮುನಿಗೆ ತುಂಬ ಸುಲಭವಲ್ಲ (ಹೊಸಕಿ. ೫೧). 
ಸಾಬೀತ್‌ : ೧. ಸುಳ್ಳು ಕಾರ್ಡಂತೆ, ಹೇಗೆ ಸಾಬೀತ್‌ ಮಾಡುತ್ತೀರ್ರೀ, ಅದರ ಮೇಲೆ 
ಅಮಲ್ಲಾರರ ರುಜು ಇಲ್ಲವೆ? (ಮರಳಿ. ೧೧೮). ಸಾಬೂತು: ೧. ಈಗ ನಡಸಿದಂಥಾ 
ಶರಾರತ್ತು ತಪ್ಪು ಅವರ ಮೇಲೆ ಸಾಬೂತು ಆಗಬೇಕು ಎಂಬುದನ್ನು ಕುರಿತು, ಅವರ ಕಡೆ 
ಜನರು ಸರಹದ್ದು ದಾಟಿ, ಸೀಮೆ ಒಳಗೆ ಬಂದಾಗ್ಕೂ, ನೀವು ಅಡ್ಡಿ ಮಾಡಬೇಡಿ 
«ರಾಜೇಂದ್ರ. ೯೨). 
ಸಾಬೀತಾಗು ಎ (ನಿಜವೆಂದು) ರುಜುವಾತಾಗು; ದೃಢಪಡು : ನಿಮ್ಮ 
ಆಪರಾಧವೇ ಸಾಬೀತಾಗುತ್ತೆ (ಚಂದತೋ. ೧೫೨); ಅಪರಾಧವೂ ಸಾಬೀತಾಗಿಲ್ಲ 
(ದೌಲತ್‌. ೨೫೫). ಸಾಬೀತು ಮಾಡು, ಸಾಬೂತು ಮಾಡು ಎ ೧. (ನಿಜವೆಂದು) 
ರುಜುವಾತು ಮಾಡು : ಮೊಹೆಂಜೊದಾರೊದ ಮುದ್ರಿಕೆಗಳೇನಿದ್ದರೂ ಕೇವಲ 
ಅಲ್ಲಿದ್ದ ಅಧಿಕಾರಿಗಳ ಮುದ್ರಿಕೆಗಳೆಂದು ಸಾಬೀತು ಮಾಡಿದನು (ದ್ರಾಎವಿ. ೨೪). 
೨. ಬಲಪಡಿಸು; ದೃಢಪಡಿಸು : ಮೃಸೂರ ಅರಸುಗಳ ಸರಕಾರಕ್ಕೂ ತಮ್ಮ 
ಸರಕಾರಕ್ಕೂ ದೋಸ್ತಿ ಪಾಯಾ ಸಾಬೂತು ಮಾಡುವದರಿಂದಾ, ಉಭಯಕಡೆ 
ರೈತರಿಗೂ ಸುಖವೂ, ಫಾಯಿದೆಯೂ ಸಹಾ ಇದೆ (ರಾಜೇಂದ್ರ. ೨೬೯). 
1€- ಖಾರ. ಸಾಬಿತ್‌, ಸಬೂತ್‌; ಅರ. ಸಬೂತ್‌, ಸುಬೂತ್‌ ; ಹಿಂ. ಸಾಬಿತ್‌, 
ಸಾಬುತ್‌; ಮರಾ. ಸಾಬೀತ್‌, ಸಾಬೂದ್‌, ಸಾಬೂತ್‌, ಶಾಬಿಶೀ) 
ಸಾಬು (ನಾ). ಒಂದು ಬಗೆಯ ಮರ : 'ಸಾಬುಶಕ್ಕಿ' ಪರಾ. 
ಆ: ಮರಾ. ಸಾಬೂ। 
ಸಾಬುಲಕ್ಕಿ, ಸಬ್ಬಕ್ಕಿ (ನಾ). ಸೀಮಲಕ್ಕಿ : ತದಕೀಲು (ಕೂವೆಓಟ್ಟು), ಸಬ್ಬಕ್ಕಿ 
(ಸಾಬುಆಕ್ಕಿ) ಬಟಾಟಿ . . . ಮುಂತಾದ ಪಿಜ್ಬೋತ್ಪಾದಕ ಕಂದಮೂಲಾದಿಗಳು . . . 
ಈ ವರ್ಗದೊಳಗೆ ಬರುತ್ತವೆ (ಮುಂಬಖ. ».-೧೬೨): ಸಾಬುದಾಣ (ಸಾಬುಶಕ್ಕಿ) ಪಿಕ್ಕಲದ 
ವಜನವು ೫,೩೨೦ ಸೂರ್ತಿ ರೂಪಾಯಿಗಳ ತೂಕವಿರುತ್ತದೆ (ಮುಂಬತ್ಕಾ"೧೧೯). ಸಬ್ಬಕ್ಕಿ: 
ಸಂಜೆ ಒಲೆ ಹಚ್ಚಿ ಸಬ್ಬಕ್ಕಿ ಗಂಜಿಯನ್ನಿಷ್ಟು ಬೇಯಿಸಿ ಸುನಂದಾ ತಾಯಿಗೆ ಕುಡಿಸಿದಳು 
(ಏಕಾಂಗಿ ೩೦) (ಸಾಬು + ಅಕ್ಕಿ 
ಗಾಬುಣ "ಸಾಬೂನು' ನೋ. 


ಸಾಭಿಲಾಷೆ 


ಸಾಬುದಾಣ "ಸಾಬೂದಾಣೆ' ನೋ. 
ಸಾಬುದಾಣಿ "ಸಾಬೂದಾಣೆ' ನೋ. 
ಸಾಬುದಾನಿ "ಸಾಬೂದಾಣೆ' ನೋ. 
ಸಾಬೂತು 'ಸಾಬೀತು' ನೋ. 


5 | ಸಾಬೂದಾಣೆ, ಶಾಬೂದಾಣ, ಸಾಬುದಾಣ, ಸಾಬುದಾಣಿ, ಸಾಬುದಾನಿ 


[al 


(ನಾ). ಎ ಸಾಬುಳಿಕ್ಕಿ : ಮಕ್ಕಳಿಗೆ ಒಂದೊಂದಾಣೆಯ ಕಲ್ಲುಸಕ್ಕರೆ ಮತ್ತು 

ಸಾಬೂದಾಣೆ ತಾ (ಭಾರತಿ. ೬೮). ಶಾಬೂದಾಣ : ಶಾಬೂದಾಣ, ಸಕ್ಕರೆ, 

ಚಿಮಣೀಯಣ್ಣೆ ಮತ್ತು ಕಡ್ಡೀಪೆಟ್ಟಿಗೆ (ಸೃತಿಚಿ. ೪೩೮). ಸಾಬುದಾಣ : ಸಾಬುದಾಣ 

(ಸಾಬು ಅಕ್ಕಿ) ಪಿಕ್ಕಲದ ವಜನವು ೫,೩೨೦ ಸೂರ್ತಿ ರೂಪಾಯಿಗಳ ತೂಕವಿರುತ್ತದೆ 

(ಮುಂಬವ್ಕಾ. ೧೧೯). ಸಾಬುದಾಣಿ : ಸಾಬುದಾಣಿ ಕಿಚಡಿ ಅದ ಏನು? (ಚಿಂದುಟಿ. ೧೦೦). 

ಸಾಬುದಾನಿ : ರೋಗಿಗಳ ಊಟಕ್ಕೆ ಸ್ವಲ್ಪ ಸಾಬುದಾನಿ ಸಿಗುತ್ತದೆ (ಶ್ರೀಕಾಂತ. ೧೭). 
[— ಹಿಂ. ಸಾಬೂದಾನಾ ; ಮರಾ. ಸಾಬೂದಾಣಾ, ಶಾಬುದಾಣಾ] 


ಸಾಬೂನು, ಸಾಬಣ, ಸಾಬಾಣ, ಸಾಬಾಣು, ಸಾಬುಣ (ನಾ). ನೀರಿನೊಂದಿಗೆ 


ಬೆರೆತಾಗ ವಿಶೇಷವಾಗಿ ನೊರೆಯನ್ನು ಉಂಟುಮಾಡುವ, ಬಟ್ಟೆ, ಮೈಗಳನ್ನು 
ಶುದ್ಧಿಗೊಳಿಸಲು ಬಳಸುವ, ಕ್ಷಾರ, ಎಣ್ಣೆ ಮುಂತಾದುವುಗಳಿಂದ 
ತಯಾರಿಸುವ ಒಂದು ಬಗೆಯ ರಾಸಾಯನಿಕ ವಸ್ತು ; ಸೋಪು : ಸಾಬೂನಿನ 
ತಯಾರಿಯನ್ನು ಕಾವಿನ ಬಲದಿಂದಲೂ, ಕಾವಿಲ್ಲದೆಯೂ ಮಾಡುತ್ತಾರೆ (ಬಾಲಪ್ರ. ॥ 
೧೪೯೩); ಸಾಬೂನು, ಕೊಬ್ಬು ಮತ್ತು ಕ್ಲಾರಪದಾರ್ಥಗಳನ್ನು ಮಿಶ್ರಮಾಡಿ ತಯಾರಿಸಿದ 
ಪದಾರ್ಥ (ಗೃಹವಿ. ೮೬). ಸಾಬಣ : ಸಾಬಣಾ (ಸಬಕಾರ), ಕುಂಕುಮಾ, ಹಿಪ್ಪಲಿ, 
ಅಕ್ಕಲಖಾರ (ಮುಂಬವ್ಕಾ. ೯೯). ಸಾಬಾಣ : ಸಾಹೇಬರ ಮನೆಯ ಸಾಬಾಣದಲ್ಲಿ ನಿತ್ಮ 
ನಮ್ಮ ಅರಿವೆ ಮಡಿಯಾಗಿ ಶುಭ್ರ ಧವಳವಾಗುತ್ತಿದ್ದವು (ದೀಪಹ. ॥ ೩೮). ಸಾಬಾಣು : 
ಅವನು ಅಂಗಿಗೆ ಸಾಬಾಣು ಹಚ್ಚಿದನು (ರಕ್ತಧ್ದ. ೪೮): ಸಾಬುಣ : (ಸಾಬುಣ) 
ಸಬಕಾರ ಪೆಟ್ಟಿಗೆ ಇಲ್ಲವೆ ಬಂಡಲ (ಮುಂಬವ್ಮಾ. ೨೫೭). 
[— ಅರ, ಹಿಂ. ಸಾಬುನ್‌; ಮರಾ. ಸಾಬಣ, ಸಾಬೂಣ] 


ಸಾಭಿಜ್ಞಾನ (ಗು). ೧. ನೆನಪಿನ ಕುರುಹುಗಳಿಂದ ಕೂಡಿದ; ಸ್ಮರಣೆಗೆ 


ತರುವ ಗುರುತುಗಳನ್ನು ಹೊಂದಿದ: ಸಮುದ್ರದತ್ತಂ . . . ಸರ್ವದೈತೆಯೊಳು 
ನೆರೆದು ಸಾಭಿಜ್ಞಾನ(ಸಂವುಜ್ಞ)ದುಂಗುರಮಂ ಕೊಟ್ಟು (ಚಾವೂುಪು. 60). (ನಾ). 
೨. ಕುರುಹಗಳಿಂದ ಕೂಡಿದುದು. ೩. ಕುರುಹು; ಗುರುತು: 
ಎಮಗಿರ್ಪತ್ತೊಂದು ದಿವಸಮಾಯುಷ್ಯಮೆಂಬುದರ್ಕೆ ಸಾಭಿಜ್ಞಾನಮೇನೆಂದು 
ಬೆಸಗೊಂಡೊಡೆ ಭಟಾರರೆಂದರ್‌ . . . ಮತ್ತಂತೆ ಪೋಪನ್ನೆಗಂ ತೊಟ್‌ ತೀವುಗುಮಿದೊಂದು 
ಸಾಭಿಜ್ಞಾನಂ (ವಡ್ಡಾರಾ. ೧೦೦-೬). [೫ಂ.] 


ಸಾಭಿಜ್ಞಾನಪಟ (ನಾ). ನೆನಪಿಗೆ ತರುವ ಕುರುಹುಳ್ಳ ಪಟ ; ಜ್ಞಾಪಕವನ್ನುಂಟು 


ಮಾಡುವ ಗುರುತಿನ ಚಿತ್ರ : ಮನಃಪ್ರಿಯತಮನ ಬರೆದ ಸಾಭಿಜ್ಞಾನ 
ಪಟಮನೀವುದುಮಾಕೆಯುವುದಂ ನಿಮಿರ್ಚಿ ನೋಡಿ . . . ಮಾಧವಸಮಯ 
ದೊಳಲರ್ದ ಚೂತಲತೆಯನೆ ಪೋಲ್ತಳ್‌ (ಆದಿಪು. ೪-೨೨ ವ). (ಹಂ. 


ಸಾಭಿಪ್ರಾಯ (ಗು). ೧. ಅಭಿಪ್ರಾಯದಿಂದ ಕೂಡಿದ ; ಉದ್ದೇಶಪೂರ್ವಕವಾದ: 


ಮುರಮಥನ ಚಿತ್ತೈಸಿದ್ಕೆ ತರುವರಿಯ ಸಾಭಿಪ್ರಾಯವಾಕ್ಕಸ್ಫುರಣವನು (ಕುವ್ಮಾಕ. 
೨೦-೨೯); ಅನೇಕವಿಧದಿನಾ ನೀತಿಭೂಷಣಮಂತ್ರಿಪಂ ಸಾಭಿಪ್ರಾಯಹಿತಮಿತಪ್ರಚುರ 
ವಚನನಿಚಯದಿನೊಡಂಬಡಿಸುತೆ (ರಾಜತೇ. ೬-೧೩೨ ವು. (ನಾ). ೨. ಅಭಿಪ್ರಾಯ 
ದಿಂದ ಕೂಡಿದುದು; ಉದ್ದೇಶಸಹಿತವಾದುದು: ವಿಶೇಷಣವು ಸಾಭಿಪ್ರಾಯ 
ವಾಗಿದ್ದರೆ ಪರಿಕರಾಲಂಕಾರವೆನ್ನಿಸಿಕೊಳ್ಳುವುದು (ಕೈವಿಡಿ. ೨೭೦). [ಸಂ.] 


ಸಾಭಿಲಾಷ (ನಾ). ಅಪೇಕ್ಷೆ; ಕಾತರ: ಎನ್ನ ಮುನ್ನಿನ ಭವದ ಗಂಡನೆಂದು 


. ಕಪೋತಿರತಿವರನಂ ಸಾಭಿಲಾಷದಿಂ ಪೊರ್ದೆ (ಚಾವುಂಪು ೯೧). ಸಂ.) 
ಸಾಭಿಲಾಷೆ (ನಾ). ಇ ಸಾಭಿಲಾಷ : ಭೀತಿಯಿಂದೈತರ್ಪ ಕಾಮಿನಿಯನು ಸಾಭಿಲಾಷೆ 


ಯೊಳೊರ್ವ ವಿಟನಿದಿರ್ವಂದು . . . ತಕ್ಕೆಸಿದನದೇಂ ಪ್ರೌಢನೋ (ಜೈಮಿಭಾ. ೨೬-೮). 
ಸಂ. ಸಾಭಿಲಾಷ ] 


ಸಾಮ್ಮ ೮೪೭೩೨ ಸಾಮಜ 


ಸಾಮ (ನಾ). ಕಡುನೀಲಿ ಬಣ್ಣ ; ಶ್ಯಾಮವರ್ಣ : "ಸಾಮವಣ್ಣ' ಪರಾ. ಹನ್ನೆರಡುಮಂ ಮಹೋತ್ಸವದಿಂನ್ನಾಳುತ್ತಮಿರೆ (ಎಕ. ೪1. ಕಡೂರು. ೩೪-೧೧: 1148); 


(« ಪ್ರಾ. ಸಾಮ. / ಸಂ. ಶ್ಯಾಮ] ! |: ಮಹಾಸಾಮನ್ನಘಸಣಿ ಜಗವನಣ್ಣಲೆವ ಸಿತಗರ ಗಣ್ಣ ಸಾಮನ್ನಬಿಟ್ಟಿಯ ಹುಳಿಯಜ 
ಸಾಮ್ಮ “ಸಾಮು' ನೋ. | ವೃತ್ತಿಯೊಳು . . . ರಾಜ್ಯಂಗೆಯ್ಕುತ್ತಮಿರೆ (ಎಕ. ೫1 ಚಿಕ್ಕನಾ. ೩೨-೧೨; 1161 7). 
ಸಾಮ್ಮ (ನಾ). ೧. ಶಾಂತಗೊಳಿಸುವಿಕೆ ; ಸಮಾಧಾನಪಡಿಸುವಿಕೆ. ೨. ಸಾಮ, ಸಾಮಂತಚಕ್ರ ಎ ಆಶ್ರಿತರಾಜರ ಸಮೂಹ: ನಿಜವಿಜಯಶ್ರೀಪಶಿಂವರಾಪರಿಣಯ 


ದಾನ, ಭೇದ ಮತ್ತು ದಂಡ ಎಂಬ ಕಾರ್ಯಸಾಧನೆಯ ಚತುರೋಪಾಯ | $ | ನೋತ್ಸವಾಲೋಕನಕುತೂಹಲಪ್ರಚಲಿತ ಸಮಸ್ತಸಾಮಂತಚಕ್ರನುಂ . . , ಮೇದಿನೀ 
ಗಳಲ್ಲಿ ಒಂದು; ಒಡಂಬಡಿಕೆ; ರಾಜಿ: ಸಾಮಂ ಪ್ರಿಯಜನಪ್ರಯೋಜ್ಯಂ.. . . ಚಕ್ರನುಮಾಗಿ ಚಕ್ರವರ್ತಿಯ ಬಲಮನಿದಿರ್ಚಲೆಂದು ಮೇಲೆತ್ತಿ ಬರ್ಪಾಗಳ್‌ 
ದಂಡಂ ಪೌರುಷಾತ್ಮಯೋಚಿತಂ (ಶಾಂತಿಪು. ೩-೯೩ ವ) : ಸಾಮದೊಳಳವಡುವೊಡೆ (ಆದಿಪು. ೧೪-೯೧ ವ). ಸಾಮಂತಚೂಡಾಮಣಿ ಎ ೧. ಸಾಮಂತರಾಜರಲ್ಲಿ 
ಸಂಗ್ರಾಮಂ ರಿಪುನೃಪರೊಳೇಕೆ (ಪಾರ್ಶ್ವಪು. ೨-೪೦). ೩. ಸಾಂತ್ವನದ ನುಡಿ; ಸಮಾ ಶ್ರೇಷ್ಠನಾದವನು. ೨. (ಕನ್ನಡದ ಮಹಾಕವಿ ಪಂಪನ ಆಶ್ರಯದಾತ 


ಧಾನದ ವಚನ: ಸಾಮಪೂರ್ವಕಮಕ್ರಮಣಾವಸಾನಾನಂದಿತಗಂಭೀರೋದಾರ ರಾಜನಾದ) ಚಾಲುಕ್ಕ ಅರಿಕೇಸರಿಯ ಒಂದು ಬಿರುದು : ಅನ್ನೆಗಮಿತ 
ಸಾರಭಿನ್ನನಯ ಸಂತತಿಸಮನ್ವಿತಮನಆ್‌ೌಯೆ ತೆಲ್‌ಯೆ ನೆಚೆಯೆ ನುಡಿದು ಪ್ರೀತಿವರ್ಧನಂ | 10] ಬಲದೇವಂ ಸುಭದ್ರೆಯಂ ಸಾಮಂತಚೂಡಾಮಣಿಯುಯ್ಮನೆಂಬುದಂ ಕೇಳ್ದು 
ಮಾಣ್ಬುದುಂ (ಶಾಂತಿಪು. ೩-೮೯ ವ); ರಾತ್ರಿಯಲಿ ದಾಯವಿದು ತಮಗೆಂದು ದೈತ್ಮನಿಕಾಯ | (ಪಂಪಭಾ. ೫-೨೦ ವ). ಸಾಮಂತಾಧಿಪತಿ * ಸಾಮಂತರಾಜರ ಒಡೆಯ ; ಒಂದು 
ಬಂದು ರಸಾತಳಕೆ ಕುರುರಾಯನನು ಕೊಂಡೊಯ್ದು ತಿಳುಹಿದರವರು ಸಾಮದಲಿ ಬಿರುದು : ಸಮಧಿಗತ ಪಂಚಮಹಾಶಬ್ದ ಮಹಾಸಾಮಂತಾಧಿಪತಿ . , . ಮಹಾ 
(ಕುವ್ಮಾಅ. ೨೧-೬೩). ೪. ಶಾಂತಸ್ವಭಾವ; ಸಾಧುವಾದ ನಡವಳಿಕೆ. ಮಹಿಮೋತ್ತುಂಗಂ ನಾಮಾದಿ ಸಮಸ್ತಪ್ರಸಸ್ತಿಸಹಿತೆಂ (ಸೌಇಇ. XX. ೪೬-೩೩; 1072). 
೫. (ದೇವರ) ಛಂದೋಬದ್ಧವಾದ ಸ್ತೋತ್ರ ,- ಕೀರ್ತನೆ. ೬. ಚತುರ್ವೇದ | [ಸಂ.] 

ಗಳಲ್ಲಿ ಮೂರನೆಯದು ಮತ್ತು ಗಾನಮಾಡಲಾಗುವ ಅದರ ಮಂತ್ರಭಾಗ: | 15 | ಸಾಮಂತಿಕೆ (ನಾ). ೧. ಸಾಮಂತನಾಗಿರುವಿಕೆ ; ಆಧೀನರಾಜನಾಗಿರುವಿಕೆ: 
*“ಸಾಮರ್ಗಜುಸ್ತ್ರಯಂ ತ್ರಯುಯೆನಿಕುಂ'' (ವಸ್ತುಕೋ. ೩-೧೨); ನೆಜ* ಸಾಮದೆ ನೊಳಂಬರು, ತತ್ಕಾಲೋಚಿತವಾಗಿ ತ್ರೆ ,ಲೋಕ್ಕಮಲ್ಲ . . , ಮುಂತಾದ ಚಾಳುಕ್ಕ 
ಗೀತಸಾರಮಂ . . . ಗೆಲಿದೊಲವಿಂದೆ ಕೂಡಿ ಮಿಗೆ ಪುಟ್ಟಿಸಿದಂ ಬಿದಿ ನಾಟ್ಕವೇದಮಂ ಚಕ್ರವರ್ತಿಗಳ ಬಿರುದುಗಳನ್ನೆ ತಮ್ಮ ಸಾಮಂತಿಕೆಯ ದೊ ns ಸ್ವೀಕರಿಸಿದ್ದರು 


(ಲಾಸ್ಕರಂ. ೧-೮). ೩. [ದ್ವೈತ] (ಸಾಮವೇದದಲ್ಲಿ ಪ್ರತಿಪಾದ್ಮನಾದ) | ( (ನೊಳಂಬ ೭೬. ೨. ಉಂಬಳಿ : ಜಹಗೀರು : ಶ್ರೀಮನ್ಮಹಾಮಣ್ಣಳೇಶ್ವರಂ 
ಭಗವಂತನ ಐದು ರೂಪಗಳು : "ಪಂಚಸಾಮ' ಪರಾ. ಆ. [ಸಂಗೀತ] ಚ ಮದನಕರ್ಣ್ಣರಸರು . .. ಸೋಮೇಶ್ವರದೇವರ ಅಂಗಭೋಗ ರಂಗಭೋಗ ಅನ್ನದಾನ 
ಒಂದು ರಾಗದ ಹೆಸರು : ಸಾಮ - ೨೮ನೇ ಮೇಳಕರ್ತ ಹರಿಕಾಂಭೋಜಿಯಲ್ಲಿ ವಿದ್ಯಾದಾನಕ್ಕಂ ಆಲೂರ ಸಾಮಂತಿಕೆಯಂ ಬಿಟ್ಟಿರು (ನಾಂದೇಡ್‌ . ೧೫-೫: 1113). 
ಜನ್ಮ (ಸಂಗೀಚಂ. ೧೬೦). | [ಸಾಮಂತ - - ಇಕೆ] 
ಸಾಮಂ ಮಾಡು = (7): ತಾಮರಸೋಪಮವದನಂಗಾಣುತ ಸಾಮಂ ಮಾಡದೆ ಹ ಕಿ (ನಾ). ಒಂದು ಬಗೆಯ ಧಾನ್ಯ; ಸಾಮೆ : “`ಸಾ|ಪಾರಾಂ. ಶ್ಯಾ|ಮಕಿ 
ತದ್ದಿರಿತಚಿದೊಳ್‌  ಭೀಮಾರಣ್ಮಮದೊಂದಿರೆ ಕಂಡದಟೊಳಗಡೆಗೆಯ್ದದನು | | ನಲು ಸಾವೆಯಕ್ಕುಂ'" (ಮಂಗಲಾ. ೧೧೦-೪). 
| 


(ಜಯಕಾ. ೧೫-೨೨); ""ತಡಮಾಡು ; ಅಲಕ್ಬೃಮಾಡು (7)'' (ಪ್ರಭಣ್ಣ). (೫ ಇದು "ಶ್ಶಾಮಕ' ಎಂಬುದರ ಆಪಲಿಖಸಎರಬಹುದು। 


[ಸಂ. ಸಾಮನ್‌] 25 | ಸಾಮಗಾನ (ನಾ). ಸಾಮವೇದದ ಮಂತ್ರಗಳನ್ನು ಹಾಡುವಿಕೆ : ಸಾಮಗಾನಾನಂದ 

ಸಾಮಂಜಸ್ಯ (ನಾ). ೧. ಹೊಂದಾಣಿಕೆ; ಸಮಂಜಸತೆ : ಪರಸ್ಪರ ನಾಮರೂಪಾತೀತ ಕಾಮಿತಫಲಪ್ರದಾಯಕ ರಕ್ಷಿಸೆಮ್ಮುವಂ (ಆರಾಚ. ೧-೭-೧); 

ಸಾಮಂಜಸ್ಕವಿಲ್ಲದ ಲ್ಯಾಟಿನ್‌ ನ್ಯಾಯಶಾಸ್ತ್ರಗಳಿಂದ ಇಪ್ಪತ್ತು ಪುಟಗಳನ್ನೋದಿದನಂತೆ ಸಾಮಗಾನಪ್ರೇಮ ಕಾಂಚನಧಾಮಧರ ಸುತ್ರಾಮವಿರಚಿತ ಕಾಮ ರವಿಕುಲಸೋಮ 
(ಪುನರು. ೧೦೬). ಎ. ಔಚಿತ್ಯ; ಯುಕ್ತತೆ: ಇಲ್ಲದಿದ್ದರೆ "ವೃತ್ತಿ'ಯ ಮಾತುಗಳಿಗೆ ರಕ್ಷಿಸು (ಹರಿಸಾ. ೬). (ಸಂ. 

ಸಾಮಂಜಸ್ಕ ಬರುವುದಿಲ್ಲ (ಧೃನ್ಮಾಲೋ. ೪ ೪ಡಟ). ೩. ನಿಷ್ಕೃಷ್ಟತೆ ; ಯಥಾರ್ಥತೆ. | |ಸಾಮಗ್ರಿ (ನಾ). ೧. ಸಂಪೂರ್ಣತೆ; ಸಮಗ್ರತೆ. ೨. (ಸಂಸಾರಕ್ಕೆ) 

[ಸಂ.] 30 ಅಗತ್ಯವಾದ ವಸ್ತು , - ಸಾಧನ ; ಅವಶ್ಯಕವಾದ ಪದಾರ್ಥ, - ಸಲಕರಣೆ: 

ಸಾಮಂತ (ಗು). ೧. ಅಕ್ಕಪಕ್ಕದ; ನೆರೆಹೊರೆಯ. ೨. ಸರಹದ್ದಿನ; ಗಡಿಯ. ಸಯಮಾಡಿಪೆನೆಂಬ ಜೀವಂಗೆ ಮನವೆಂಬ ಸತಿ ತನ್ಮಾತ್ರೆಗಳೆಂಬ ಸುತರು ಇಂತಪ್ಪ 


ಅಧೀನದಲ್ಲಿದ್ದು ಕಪ್ಪ, ಕಾಣಿಕೆಗಳನ್ನು ಒಪ್ಪಿಸುವ ಆಶ್ರಿತರಾಜ; ಸಮಸಮಾಯೋಗ ಸಮುಪಕ್ರಮಿತಕಾಲದಾತುವಯೋನುರೂಪಕರಣಪರಿರಂಭಚುಂಬನ 
ಮಾಂಡಲಿಕ: ಉಣದೆನ್ನಂ ಕುಡಲಿರ್ದ ಕೂಸನೊಡಗೊಂಡುಯ್ವಾತನಂ ತಾಗಿ ಕಳಾಸಾಮಗ್ರಿಯಿಂ ಕಾಮತಂತ್ರವಿಬ್ಲುನಮಂ ಸುಜ್ಞಾನಂ ಮಾಡಿಯುಂ (ಚಂದ್ರವು. 
ತಳ್ತಿಲಿಯಲ್‌ ಕೋಡಗಗಟ್ಟುಗಟ್ಟಿ ತರಲಿನ್ನಾರಾರ್ಪರಂತಪ್ಪ ಪೊಚ್ಚಅಸಾಮಂತರೆ 2-೧೬ ವು. ೩. ಮೂಲವಿಷಯ ; ಮೂಲವಸ್ತು ; ಒದವಿದ ಸಾಮಗ್ರಿಯೊಳೇಕದೇಶ 
ವೈಕಲ್ಮಮಾಗೆಯುಂ ಮತ್ತಂ ತಶ್‌ಸದೃರಫಲಸಿದ್ದಿಯಂ ತೋರ್ಪದದು ವಿಶೇಷೋಕ್ತಿ 
ಯೆಂಬಲಂಕೃತಿಯಕ್ಕುಂ (ಕಾಟ್ನಾನ ೭೫೦); ಇಷ್ಟು ದಿನಗಳ ನಂತರ ಸಂಸ್ಕೃತಸಾಹಿತ್ಯದ 


೩. ಸಾರ್ವತ್ರಿಕವಾದ; ಸಾರ್ವಲೌಕಿಕವಾದ. (ನಾ). ೪. ಒಬ್ಬ ರಾಜನಿಗೆ ಸಂಸಾರಸಾಮಗ್ರಿಯಿಂ ಜೀವಿಸುತ್ತಮಿರಲು (ಆದವ. ೧೫-೩೩); ಆ ಕಂದರ್ಪಕಲ್ಪಲತೆಯ 
ಪೋಗಿಮೆಂದು ಪಲರಂ ಪೇಲ್ರಸ್ಟಾಗಳ್‌ (ಪಂಪಭಾ. ೫-೨೧); ನೆರೆದ er 

ಭಟಪರಿಕರನಿಕರವುದ್ದ್ರಮಿಸಿ ಸವೆದರು ಕಾದಿ ತಮ್ಮೊಳಗೆ (ಬಸಪು. ೬೧-೬೯). | | 

೫. ನೆರೆಯವನು; ಪಕ್ಕದಲ್ಲಿ ವಾಸವಾಗಿರುವವನು. ೬. ನೆರೆರಾಜ್ಕದ ಒಂದು ಅಪೂರ್ವ ಸಾಮಗ್ರಿ ದೊರಕಿತ್ತು (ಬಾಣಆ. ೬). (ಸಂ. ಸಾಮಗ್ರೀ | 

ರಾಜ; ಪಕ್ಕದ ರಾಜ್ಕದ ದೊರೆ. ೭. ಮೂರುಲಕ್ಷ ಕರ್ಷಗಳಷ್ಟು | |ಸಾಮಗ್ರಿಸಂಕಲನ (ನಾ). [ಗ್ರಂಥಸಂ] ಗ್ರಂಥಸಂಪಾದನೆಯ ನಾಲ್ಕು 


ಕಂದಾಯವನ್ನು ಪಡೆಯುವ ರಾಜಪುತ್ರ. ೮. ಮುಖ್ಯಸ್ಥ ; ಮುಖಂಡ. |4| ಹಂತಗಳಲ್ಲಿ ಮೊದಲನೆಯದು ; ಹಸ್ತಪ್ರತಿ ಇತ್ಮಾದಿ ಮೂಲಪರಿಕರಗಳ 


ಎಡಿ 


೯. ನೆರೆಹೊರಿಕೆ ; ಅಕ್ತಪಕ.ದಲ್ಲಿರುವಿಕೆ. ೧೦. [ಸಂಗೀತ] ಒಂದು ರಾಗದ ಸಂಗ್ರಹ: ಮೊದಲನೆಯದು ಹಸ್ತಪ್ರತಿಗಳು, 'ಬಾಹ್ಮಸಾಕ್ಷಿಗಳು ಮುಂತಾದ ಲಿಬಿತ 

ಹೆಸರು: ಸಾಮಂತರಾಃ ವು (೧) ಸಂಪೂರ್ಣ, ಆರೋಹದಲ್ಲಿ ದೈವತವು ವಕ್ರವಾಗಿದೆ ಸಾಮಗ್ರಿಗಳನ್ನು ಒಂದೆಡೆ ಸೇರಿಸಿ ಪರೀಕ್ಷಿಸಿ ವರ್ಗೀಕರಣಮುಡಿ ಪರಸ್ಫರಸಂಬಂಧ 

(ಚತುಪ್ರ. ೧೪೧). ಮತ್ತು ಪೀಳಿಗೆಯನ್ನು ರಚಿಸುವುದು ; ಇದನ್ನು ಸಾಮಗ್ರಿಸಂಕಲನ (೬೧5005) ಎಂದು 
ಸಾಮಂತಗಸಣಿ, ಸಾಮಂತಘಸಣಿ ಇ ಸಾಮಂತರಲ್ಲಿ ಪ್ರಬಲನಾದವನು; ಕರೆದಿದೆ (ಕನ್ನಸಂ. ೩॥. ಪ್ರವೇಶ). ಸಂ. ಸಾಮಗ್ರೀಸಂಕಲನ। 


ಸಾಮಂತವರ್ಗದಲ್ಲಿ ಬಲಿಷ್ಠನಾದವನು; ಒಂದು ಬಿರುದು : ಸಾಮನ್ನಗಸಣಿ |45 | ಸಾಮಜ (ಗು). ೧. ಸಾಮವೇದಕ್ಕೆ ಸಂಬಂಧವಾದ ; ಸಾಮವೇದದಿಂದ 
ಧರ್ಮ್ಮರತ್ನಾಕರಂ . . . ಶ್ರೀಮಾನ್‌ಮಹಾಸಾಮನ್ತಗೋವಿದೇವಂ ಹುಳಿಯೇಲು | : ಹುಟ್ಟಿದ : ಸಾಮಬೋಲ್ಲಾಸದಿಂದೆ ಪಾಡುತ್ತೆ . .. ಗೋಚರಿಸಿದಂ ನಾರದಮುನೀಶ್ಕರಂ 


ಸಾಮಜಪತಿ 


ಬಾಂದಳದೊಳು (ಜೈಮಿಭಾ. ೨೮-೮). (ನಾ). ೨. ಸಾಮೋಪಾಯದಿಂದ 
ಉಂಟಾದುದು; ಸಹೃದಯನಡವಳಿಕೆಯಿಂದ ಹುಟ್ಟಿದುದು. ೩. ಆನೆ; 
ಗಜ: ಸಾಮಜಮಶ್ವತ್ಥಾಮಂ ನಾಮದಿನೊಂದಟ್‌ದೊಡಲ್ಲಿ ಕಂಡು ಹತಕೋಶ್ವತ್ಥಾಮಾ 
ಎನೆ (ಪಂಪಭಾ. ೧೨-೨೭); ಪವನಪಥಾಂತರದೊಳ್‌ ಪವನವೇಗದಿಂ ಸಾಮಜಾದಿವಾಹನ 
ಸಹಿತರ್‌ ದಿವಿಜರನೇಕದ್ವೀಪಾರ್ಣವಂಗಳಂ ಕಳಿದು ಮುಟ್ಟೆವರ್ಪವಸರದೊಳ್‌ 
(ಜಗವಿ. ೧-೪೨). ಸಂ.) 

ಸಾಮಜಪತಿ (ನಾ). ಆನೆಗಳ ಒಡೆಯ ; ಮುಖ್ಯವಾದ ಆನೆ: ರಜನಿವಿನೋದನಕ್ಕೆ 
ಮುಳಿದಿರ್ದ ಲತಾಂಗಿಯನಪ್ಪುಕೆಯ್ದು ಸಾಮಜಪಶಿ ಪೊಕ್ಕು ಪಕ್ಕುವಿಡಿಯಂ 
ನಡೆಸೋಂಕುವವೋಲ್‌ . . . ಅಮರ್ದವ್ಪೆ (ಶಾಂತಿಪು. ೮-೧೧೦). ಸಂ.) 

ಸಾಮಜಪದಾಭಿರಾಮ (ನಾ). ೧. ಸಾಮವೇದದ ಪದಗಳಿಂದ ರಮ್ಮ 
ವಾದುದು. ೨. ಆನೆಗಳಿಗೆ ಹಿತವಾದ ನಿವಾಸಸ್ಥಾನವಾದುದು. ೧, ೨ :ಆ 
ಮಹಾವನಂ . . . ಪಿತಾಮಹಾನನದಂತೆ ಸಾಮಜಪದಾಭಿರಾಮಮುಂ ಸ್ಮಾಣು 
ನಿವಸನಮಾಗಿಯುಂ ಅಪರ್ಣಾನ್ವಿತಮಲ್ಲು (ಚಂದ್ರಪು. ೫-೫೨ ವ). [ಸಂ.) 

ಸಾಮಜಪೋಷಕ (ನಾ). (ಇಂದ್ರದ್ಕುಮ್ನವೆಂಬ) ಗಜೇಂದ್ರನನ್ನು ರಕ್ಷಿಸಿದ 
ವನು; ವಿಷ್ಣು : ರಾಮರಾಮ ಎಂಬೋ ಗಿಳಿ ಕೋಮಲಕಾಯದ ಗಿಳಿ ಸಾಮಜಪೋಷಕ 
ತಾನು ಪ್ರೇಮದಿ ಸಾಕಿದ ಗಿಳಿ (ಪುರಂದ. ೧-೧೧೨-೫). (ಸಂ.] 

ಸಾಮಜವೈರಿವಿಷ್ಟರ (ನಾ). ಸಿಂಹಾಸನ ; ಸಿಂಹಪೀಠ : ತನ್ನ ದಿವ್ಮರೂಪುದೋಜ್‌ 
ಕಾಮಚೆಂಡಾಳಿನಿಸಮವಿದೆಯತಿವಿದೆ ಸಾಮಜವೈರಿವಿಷ್ಟರವ ಚಾಮರ ದಿವ್ಕಾತಪತ್ರ 
ಮನಧಿಕಸುಪ್ರೇಮದಿ ಕೊಟ್ಟಿಂತು ನುಡಿದ (ನೇಮಿಸಂ. ೧೯-೧೨೬). ([ಸಂ.) 

ಸಾಮಜಾರಿ (ನಾ). ಆನೆಯ ಶತ್ರು; ಸಿಂಹ : ಸಾಮಜಾರಿಗೆ ಸರಿಯೆ 
ಶುನಕಸ್ತೋಮವಾಶಾವಾರಣಕ್ಕಂ ಗ್ರಾಮಸೂಕರವಿತತಿ ಸರಿಯೇ (ಬಸಪು. ೫೫-೨೨). 

[ಸಂ.] 

ಸಾಮಜಾಸುರ (ನಾ). ಶಿವನಿಂದ ಹತವಾದ ಆನೆಯ ರೂಪಿನ ಒಬ್ಬ 
ರಾಕ್ಷಸ ; ಗಜಾಸುರ : ಮದಸಾಮಜಾಸುರನಂ ಮುನಿದು ತಾಂ ಕೊಂದನೇ ಮುನ್ನ 
(ಬಸಪ್ಯ ೪೬-೧೮).  [ಸಂ.) 

ಸಾಮತಿ (ನಾ). ೧. ಹೋಲಿಕೆ; ಸಾದೃಶ್ಯ : ತಾನು ಕೊಟ್ಟ ಸಾಮತಿ ತನಗೇ 
ಸಂತಸವುಂಟುಮಾಡಿ ಕುದುರೆ ಕೆನೆದ ಹಾಗೆ ನಗುತ್ತಾನೆ (ನಾಡಿಗೇ. ೧೧೮). ೨. ಉಪಮಾನ; 
ದೃಷ್ಟಾಂತ: ನಾನು ಆಗಾಗ ಕೊಡುವ ಸಾಮತಿಯನ್ನು ಅವರು ಚೆನ್ನಾಗಿ 
ಅರ್ಥಮಾಡಿಕೊಂಡಿರುವಂತೆ ಕಾಣಿಸುತ್ತದೆ! (ಸಂಟರು. ೪1 9೦62. ೩. ದೃಷ್ಟಾಂತ 
ಗಳನ್ನುಳ್ಳ ಕಥೆ ; ನಿದರ್ಶನಗಳನ್ನುಳ್ಳ ಪ್ರಸಂಗ ,- ಪ್ರಕರಣ : ಯೇಸು ತನ್ನ 
ಶಿಷ್ಠರಿಗೆ . . . ಇನ್ನು ಇತರ ಸಾಮತಿಗಳನ್ನೂ ತಿಳಿಯಪಡಿಸಿ, ಹೀಗೆ ಎಷ್ಟೋ 
ವಿಷಯಗಳನ್ನು ಕುರಿತು ಧರ್ಮೋಪದೇಶ ಮಾಡಿದನು (ಗೊಲ್ಲೊಥಾ. ೪. ಮುನ್ನುಡಿ). 
೪. ಗಾದೆ; ನಾಣ್ಣುಡಿ; ಲೋಕೋಕ್ತಿ : ಜನದ ಮಾತಿನಲ್ಲಿ ಎಂದಿನಿಂದರೋ 
ಬೆರೆತುಕೊಂಡ ಕೆಲವು ಸಾಮತಿಗಳು ಎಲ್ಲ ಕಾಲದ ಕವಿಗಳಿಗೆ ಸಾಮಗ್ರಿಯನ್ನೊದಗಿಸುತ್ತವೆ 
(ಕಾಚ. ೩೧೨). [ಆ ಸಂ. ಸಾಮ್ಮತಾ. / ತುಳು. ತೆಲು. ಸಾಮತಿ] 

ಸಾಮಯಿಕ (ಗು). ೧. ಗೊತ್ತಾದ; ನಿಗದಿಯಾದ : ಅವುಗಳಲ್ಲಿ ಅನೇಕವು 
ಸಾಮಯಿಕಕ್ರಮವನ್ನು ಹಿಡಿದೋ ಹಿಡಿಯದೆಯೋ ಪರಿವರ್ತನಶೀಲವಾದುವುಗಳು 
(ಜ್ಯೋತಿರ್ವಿ. ೩೦). ೨. ಸಮಯೋಚಿತವಾದ; ಕಾಲಕ್ಕೆ ತಕ್ಕ : ಈ "ಶೂದ್ರಕ'ದ 
ಕಾವ್ಕಭಾಗಗಳನ್ನು ವಿಮರ್ಶದೃಷ್ಟಿಯಿಂದ ನೋಡಿದರೆ ಸಾಮಯಿಕ ಹಾಗೂ ಪ್ರೌಢವಾದ 
ವರ್ಣನಾಶಕ್ತಿ ಎದ್ದು ಕಾಣುತ್ತದೆ (ಕಾಚ. ೫೧). ೩. ಸಂಪ್ರದಾಯಕ್ಕನುಸಾರವಾದ ; 
ಲೌಕಿಕವಲ್ಲದ : ಲೌಕಿಕಸಾಮಯಿಕೋರುವಿವೇಕಮುಮಭ್ಕುದಯ ಪರಮ 
ನಿಃಶ್ರೇಯಸಮುಂ ಪ್ರಾಕಟಮಕ್ಕುಂ ವಿದಿತಾನೇಕಕವೀಶಪ್ರಯೋಗಪದಪದ್ದತಿಯೊಳ್‌ ; 
(ಕವಿರಾ. ೧-೧೯). (ನಾ). ೪. ಕಾಲ; ವೇಳೆ. ೫. ಲೌಕಿಕವಲ್ಲದುದು; ಶಾಸ್ತ್ರ 
ಸಿದ್ಧಾಂತ: ಸಕಳಕಳಾಭಾಷಾಲೌಕಿಕಸಾಮಯಿಕಾದಿವರ್ಣನಾನಿರ್ಣಿಕ್ತಪ್ರಕಟತರ 
ವಸ್ತು ವಿಸ್ತರವಿಕಲ್ಪವಿದನಲ್ಲದಾಗದಾಗದು ಪೇಬಲ್‌ (ಕಎರಾ. ೧-೨೮). ೬. [ಜೈನ] 
ಸಂಸಾರಕಾರಣಗಳನ್ನು ದೂರೀಕರಿಸಿ ಸಮ್ಮಕ್‌ಜ್ಞಾನವನ್ನು ಪಡೆಯಲು 


೮೪೭೩ 


ಸಾಮರ್ಥ್ಯಪುರುಷ 


ಸಾಧಕವಾದ ಐದು ಬಗೆಯ ನಡವಳಿಕೆಗಳಲ್ಲಿ ಒಂದು : ಅಂತಾ 
ಪರಮಯೋಗೀಶ್ವರಂ . . . ಸಾಮಯುಕಮುಂ ಛೇದೋಪಸ್ಥಾಪನಮುಂ 
ಪರಿಹಾರವಿಶುದ್ಧಿಯುಂ ಸೂಕ್ಷ್ಮಸಾಂಪರಾಯಮುಂ ಯಥಾಖ್ಯಾತಚಾರಿತ್ರಮುಮೆಂಬ 
ಪಂಚವಿಧಚಾರಿತ್ರದೊಳಂ . . . ನೆಲಕಿದು ನಿಸ್ಸಂಗರಾಗಿ (ಅಜಿಪ್ಪು ೧೨-೪ ವ). 
"ಪಂಚಚಾರಿತ್ರ' ಪರಾ. ೭. ಹನ್ನೊಂದು ಬಗೆಯ ನೆಲೆಗಳಲ್ಲಿ ಒಂದು; 
ಮುಂಜಾನೆ, ಮಧ್ಯಾಹ್ನ ಮತ್ತು ಸಂಚೆಯಲ್ಲಿ ವಿಧಿಪೂರ್ವಕವಾಗಿ 
ಅರ್ಹತ್ತೂಜೆಯನ್ನು ಮಾಡುವ ನೆಲೆ : ನಿಯತಂ ಶ್ರಿಸಂದ್ಮಯೊಳ್‌ 
ಸಮತೆಯಿನರುಹತ್ಪೂಜೆಯಿಂದಮಿರ್ಪಾತಂ ನಿಶ್ಚಯದಿಂ ಮೂಜನೆಯಂ ಸಾಮಯಿಕ 
ವ್ರತಧಾರಿ (ಸುಕುಮಾ. ೬-೨೮). ಆ. ಸಾಮಯಿಕದ ನೆಲೆಯಲ್ಲಿರುವವನು: 
ಸಾಮಯಿಕವ್ರತಧಾರಿ ಪೆಸರೊಳಂ ಸಾಮಯಿಕಂ (ಸುಕುಮು. ೬-೨೮). (ಸಂ) 

ಸಾಮಯಿಕತೆ (ನಾ). ೧. ನಿಯತವಾಗಿರುವುದು : ಗುಹಾನಿಹಿತ, ಅಭಾವನೀಯ 
ಎನ್ನಬಹುದಾದ ರಸಪ್ರಕೃತಿಯು ಯಾವುದೊಂದು ವಿಶಿಷ್ಟ ಉತ್ತೇಜನ ಪಡೆದ 
ಸಾಮಯಿಕತೆಯ ಕಟ್ಟು ಕಾನೂನುಗಳಿಗೂ ಅಧೀನವಲ್ಲ (ನಿಬಂಧ. ॥ ೨೦). ಪ. ತತ್ಕಾಲಕ್ಕೆ 
ಸಂಬಂಧಿಸಿದುದು; ಪ್ರಸ್ತುತತೆ: ಈ ಹೃದಯವೈಶಾಲ್ಕದಲ್ಲಿ ಏನೋ ಒಂದು 
ಕಣ್ಣುಮುಚ್ಚಣಿಕೆಯಿದೆ, ತೋರಿಕೆಯಿದೆ, ಸಾಮಯಿಕತೆಯಿದೆ (ಸಾಓವಿ. ೩೧). 
೩. [ಕಾವ್ಯಮಾ] ಆರು ಬಗೆಯ ಅರ್ಥಗುಣಗಳಲ್ಲಿ ಒಂದು: ಅಗ್ನಿಪುರಾಣದಲ್ಲಿ 
. . * ಮಾಧುರ್ಯ, ಸಂವಿಧಾನ, ಕೋಮಲತ್ತ, ಉದಾರತಾ, ಪ್ರೌಢಿ, ಸಾಮಯಿಕತಾ 
ಇವು ಆರೂ ಅರ್ಥಗುಣಗಳೆಂದೂ . . . ಹೇಳಿದೆ (ಕೈಪಿಡಿ. ೨೩೨ ಅಡಿಟಿ). [ಸಂ. ಸಾಮಯಿಕತಾ] 

ಸಾಮರಸ (ನಾ). ಸಮರಸವನ್ನು ಹೊಂದಿರುವಿಕೆ; ಹೊಂದಾಣಿಕೆ: 
ಸಾಮರಸಗೊಳಿಪುದಖಿಳರನೆಂದು ಕೌಸಲ್ಮೆ ಪ್ರೇಮದಿಂದೊರೆಯೆ (ವಂಕಾರಾ. ೨-೬೪-೩೦). 

[ಆ ಸಾಮರಸ್ಕ ] 

ಸಾಮರಸ್ಯ (ನಾ). ೧. ಸಾದೃಶ್ಯ; ಸಮಾನತೆ. ೨. ಸಮರಸದ ಭಾವ; 
ಐಕಮತ್ಮೆ: ಆಸಕ್ತಿಗೂ ಪ್ರಯತ್ನಕ್ಕೂ ಸಾಮರಸ್ಕವನ್ನು ಕಲ್ಪಿಸುವುದೇ ಶಿಕ್ಷಣ 
ವಿಧಾನದಲ್ಲಿ ಅತಂತ ಪ್ರಧಾನವಾದ ಆಶಯ (ಕ್ರಿಯಾಶಿ. ೩೮). [ಸಂ. 

25 |ಸಾಮರಾಗ (ನಾ). [ಸಂಗೀತ] ಒಂದು ರಾಗದ ಹೆಸರು: ವಸಂತದೊಳ್‌ 
ಮಧುಮಾಧವಿ ಮಕರಂದಿಯಾದುದು . . . ಸಾಮರಾಗದೊಳ್‌ ಕೌಮುದಿಕಾಂತಿ 
ಸೇವಿಯಾಯಿತ್ತು (ಹಮ್ಮಾರ. ೨-೯೦ ವ). ([ಸಂ.] 

ಸಾಮರಿವಾಡ (ನಾ). ಒಂದು ಊರಿನ ಹೆಸರು: ನರಿನ್ಹಕಸಾಮರಿವಾದ(ಡ) 
ಗ್ರಾಮ ಪಥಿ (ಇಆ. ೪ ೨೧೩-೫೬: ಸು. 10ನೆಯ ಶತ). [? + ವಾಡ (ಆ ಬಾಡ) 

30) ಸಾಮರ್ಥ್ಯ (ನಾ). ೧. ದಕ್ಷತೆ; ಯೋಗ್ಯತೆ: ಗಗನಗಮನಸಾಮರ್ಥ, 

ರ್ತಾರ್ಕಿಕತಿಳಕರೆಂದು ಪೊಗಟ್ಟುದು ಸಕಳಜನಂ ಪೂಜ್ಮಪಾದಭಟ್ಟಾರಕರಂ 

(ಚಾವುಪು. ೨); ವೇದಶಾಸ್ಟ್ರಾರ್ಥರಹಸ್ಮಾಚಿಂತ್ಮಸಾಮರ್ಥ್ಯದ ಮುರಹರನಂ ಬಣ್ಣಿಸಲ್‌ 

ಬಲ್ಲನಾವಂ (ಜಗವ. ೧-೧೯). ೨. ಬಲ; ಶಕ್ತಿ : ಶಹಾಮೃಗದ ಮೈಯಲ್ಲಿ ಅದರ 

ಆಕಾರಮಾನಕ್ಕೆ ತಕ್ಕ ಸಾಮರ್ಥ್ಯವು ಇರುವುದು (ಮುಂಬಯಿ. ೪-೧೮೭). ೩. ಗುರಿ 
ಅಥವಾ ಉದ್ದೇಶದ ಏಕರೂಪತೆ ,- ಸಾದೃಶ್ಯ. ೪. ಶಬ್ದಕ್ಕಿರುವ 
ಅರ್ಥವನ್ನು ತಿಳಿಸುವ ಶಕ್ತಿ; ಪದದ ಅರ್ಥಸ್ಫುರಣಶಕ್ತಿ : ಗುಣಂ 
ಶಬ್ದಸಾಮರ್ಥ್ಯವೆಂಬ ಗುಣಂ (ಶಮದ. ಪೀಕೆ. ೩. ಟೀಕೆ); ತನ್ನ ಸಾಮರ್ಥ್ಯಬಲದಿಂದಲೇ 

ಪದಗಳ ಅರ್ಥವು ವಾಕ್ಕದ ಅರ್ಥವನ್ನು ಪ್ರಕಾಶಿಸುವುದಾದರೂ (ಧೃನ್ಮಾಲೋ. ೨೪). 

೫. ಧನ; ಐಶ್ವರ್ಯ. ೬. ಪ್ರಯೋಜನ; ಅನುಕೂಲ. (10.1 

40 |ಸಾಮರ್ಥ್ಯತೆ (ನಾ). ಸಾಮರ್ಥ; ಸತ್ತ : ವರತೇಜದಿಂ ಪವಿತ್ರಾಚರಣೆಯಿನತಿಕಮನ 
ವಿಮಳಸಾಮರ್ಥ್ಯತೆಯಿಂ ಕರಮೆಸೆದನುನಯದಿಂ ರಾಜರುಷಿ ಬ್ರಹ್ಮಯಷಿ ದೇವಯಷಿ 
ಗಳ್‌ ಬಂದರ್‌ (ಗಿರಿ ೧೦-೬೭). ಸಂ. ಸಾಮರ್ಥ್ಯತಾ। 

ಸಾಮರ್ಥ್ಯಷಣ (ನಾ). ಎ ಸಾಮರ್ಥ್ಯತೆ : ಏನನೆಂಬೆನು ಬೊಪ್ಪ ಕುಂತೀಸೂನುಗಳ 
ಸಾಮರ್ಥ್ಯಪಣವನು (ಕುವ್ಕಾಸ. ೧೨-೨೯). (ಸಾಮರ್ಥ್ಯ + - ಪಣ್ಯ! 

«5 | ಸಾಮರ್ಥ್ಯಪುರುಷ (ನಾ). ಸಮರ್ಥನಾದ ವ್ಯಕ್ತಿ; ಬಲಿಷ್ಠ : ಅರಸ ಕೇಳ್‌ 
ಬಿಲುವಿದ್ಧದಲಿ ಮೂವರು ಕಣಾ ಸಾಮರ್ಥ್ಯಪುರುಷರು (ಕುವ್ಮಾಆ. ೮-೧೩). [ಸಂ.) 


- 


0 


20 


ಸಾಮರ್ಥ್ಯಭಕ್ತಿ 


ಸಾಮರ್ಥ್ಯಭಕ್ತಿ (ನಾ). ಸತ್ತ್ಯದಿಂದ ಕೂಡಿದ ಭಕ್ತಿ; ದೃಢಭಕ್ತಿ: ಕೊಂಡಾಡುವೆಂ 
ರಾಜಿಪೀ ಲಿಂಗಮಂ ಸಾಮರ್ಥ್ಯಭಕ್ತಿಯಿಂ (ವೀಶೈಪ್ಯ ೬-೧-೪೨). (ಸಂ. 

ಸಾಮವಣ್ಣ (ನಾ). ಕಡುನೀಲಿ ಬಣ್ಣ; ಶ್ಕಾಮವರ್ಣ : ಕೆಂಪು ಕರಿದು ಸಾಮವಣ್ಣ 
ತೆಳ್ಳಿತು ತೋರ ನುಂಪಿನ ಮೈಯ ಪೆಣ್ಣುಗಳ ಗುಂಪಿನೊಳಗೆ ಬಂದ ತಾನೊಬ್ಬ 
ಹಲವುರೂಪಂ ಪಡೆದವರ ಕೈವಿಡಿದು (ಧರಚ. ೧೫-೬). (ಸಾಮ, * ಬಣ್ಣ! 

ಸಾಮವರಾಲಿ (ನಾ). [ಸಂಗೀತ] ಒಂದು ರಾಗದ ಹೆಸರು: ಸಾಮವರಾಲಿಯೆಂಬ 
ರಾಗವು (೩೦) ಸಾಮವೇದದಿಂದ ಹುಟ್ಟಿದೆ (ಚತುಪ್ರ. ೬೦). [ಸಂ. ಸಾಮವರಾಲೀ। 

ಸಾಮವರ್ಣ (ನಾ). ಸಾಮವಣ್ಣ: ಶ್ಮಾಮವರ್ಣ - ಸಾಮವರ್ಣ 
(ಶಮದ. ೨೮೧ ಪ್ರಯೋ). (ಸಾಮ, 4 ವರ್ಣ] 

ಸಾಮವಾಕ್ಕ (ನಾ). ೧. ಸಮಾಧಾನದ ಮಾತು; ಸಾಂತ್ವನದ ನುಡಿ: «8. 
೨. ಸಾಮವೇದದ ವಾಕ್ಕ; ಸಾಮವೇದದ ಮಂತ್ರ : ತತ್ಪದ ತೃಂಪದ 
ಅಸಿಪದ ಯಾ ಮೂರು ಪದಕ್ಕೂ ಕೂಡಿ ಸಾಮವಾಕ್ಕವೆಂದು ಹೇಳಲ್ಪಡುವದು 
(ಈಪೃಸ್ಥ. ೧೯-೬). [ಸಂ.] 

ಸಾಮವೇದ (ನಾ). ಇ ಸಾಮ ೬ : ವೇದವನ್ನು ನಾಲ್ಕುಭಾಗಗಳಾಗಿ ವಿಂಗಡಿಸಿ, 
ಜುಗ್ರೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಂದು ಕರೆಯುವುದು ವಾಡಿಕೆ 
(ಭಾರದ. ೧೯). [ಸಂ.] 

ಸಾಮವೇದಿ (ನಾ). ಸಾಮವೇದವನ್ನು ಅಧ್ಯಯನ ಮಾಡಿದವನು; 
ಸಾಮವೇದ ಪಾರಂಗತ: ಸಾಮವೇದಿಗಳಾಚಿಪೆದ್ದಿಯ ಧಾಮವಡಗಿತು ದಳ್ಳುರಿಗೆ 
(ಬಸಪು. ೫೬-೩೬); ಸೆರೆನರದ ದರ್ಭೆಗಳ ಮಿದುಳಿನ ಚರುವಿನೆಲುವಿನ ಸಮಿಧೆಗಳ 
ಬಿಲುದಿರುರವದ ಚತುರಂಗರಭಸದ ಸಾಮವೇದಿಗಳ . . . ಸಂಗರಯಜ್ಞದೀಕ್ಷೆಯ 
ಮಣಿದಿರಕಟೆಂದ (ಕುವ್ಮಾಗ ೧-೨೦). ಸೆಂ. ಸಾಮವೇದಿನ್‌] 

ಸಾಮಸೂಮ (ನಾ). ಮೌನ; ನೀರವತೆ : ಲವಲವಿಕೆಯೆಲ್ಲ ಎಕ್ಕೆಕ್ಕಿ ನಡೆದು 
ಮುಗ್ಗ ರಿಸಿಕೊಂಡು ಬಿತ್ತು. ಬರಿ ಸಾಮಸೂಮ ಹಬ್ಬುತ್ತ ಒಮ್ಮೆಗೆಲೆ ಸ್ತಬ್ಧವಾಗಿ ಇತ್ತು 
(ಚೈತ್ಕಾಲ. ೫೫-೬): ಮನೆಯಲ್ಲಿ ಅಲ್ಲಿಗೆ ಇಲ್ಲಿಗೆ ಸಾಮಸೂಮ ಇತ್ತು (ಮುವತೋ. ೨೮). 

[— ಮರಾ. ಸಾಮಸೂಮ್‌] 

ಸಾಮಳವಾಡಿಗೆ (ನಾ). ಒಂದು ಊರಿನ ಹೆಸರು : ಸಾಮಳವಾಡಿಗೆ ಒಡ್ಡವೊಡಿಗೆ 
ಮಧ್ಯವಶಿ[]ಪಿಪ್ಪರಗೆನಾಮಗ್ರಮೋ ಸರ್ವ್ವಬಾಧಪರಿಹಾರೇಣ(0) ದತ್ತಿ (ಸೌಇಇ. 
xi, ೮-೧೮; 662). [7] 

ಸಾಮಾಚಾರ (ನಾ). [ಜೈನ] ಸಾಮಯಿಕಕ್ಕೆ ಪೋಷಕವಾದ ಆಚಾರ; 
ಒಳ್ಳೆಯ ಮಾತುಗಳಿಂದ ಕೂಡಿದ ವರ್ತನೆ : ಸೂತ್ರಾರ್ಥಂಗಳಂ ಗುರುಗಳು 
ಪೇಟುತ್ತಮಿರಲು ತಾಂ ಕೇಳ್ವಲ್ಲಿ ನಿಮ್ಮಡಿಗಳೆಂತು ಪೇಲ್ವ್‌ರಂತೆಯಕ್ಕುಮೆಂಬ 
ಸಾಮಾಚಾರಮಕ್ಕುಂ (ಶಾಸ್ತ್ರಟೀ ೯೪-೮). [ಸಂ] 

ಸಾಮಾಜಿಕ (ಗು). ೧. ಸಮಾಜಕ್ಕೆ ಸಂಬಂಧಿಸಿದ; ಸಾಂಘಿಕಜೀವನಕ್ಕೆ 
ಸೇರಿದ: ಸಾಮಾಜಿಕ ಮತ್ತು ರಾಜಕೀಯಜೀವನದಲ್ಲಿ ಶಕ್ತಿಹೀನರಿಗೆ ಸ್ಥಾನವಿಲ್ಲ 
(ಥರ್ಮಸಾ. ೧೫). ೨. ಸಂಘ ಅಥವಾ ಸಂಸ್ಥೆಗೆ ಸಂಬಂಧಿಸಿದ : (8. (ನಾ). 
೩. ಸಮಾಜಕ್ಕೆ ಸಂಬಂಧಿಸಿದುದು; ಸಾಂಘಿಕಜೀವನಕ್ಕೆ ಅನ್ವಯಿಸಿದುದು: 
ರಂಗಭೂಮಿ ಎಂಬುದು ಹೀಗೆ ಒಂದು ಸಾಮಾಜಿಕವಾದ, ಸಾರ್ವಜನಿಕವಾದ ವಿನೋದ 
ವ್ಯವಹಾರವಾಗಿದ್ದಿತು (ಭಾರದ. ೫೭೦); ಈ ಸಾಹಿತ್ಮರಸಗಳು . . . ಒಂದು ವಿಧದಲ್ಲಿ 
ಅವು ಸಾಮಾಜಿಕವಾಗಿವೆ (ಸಾಹಿಎ ೨೯). ೪. ಸಮಾಜದಲ್ಲಿರುವ ವ್ಯಕ್ತಿ: ನಾವು 
ಹಮ್ಮಿಕೊಂಡಿರುವ ಈ ಬೃಹತ್ಕ್ಮಾರ್ಯಕ್ಕೆ ಸಾಮಾಜಿಕರ ಸಂಘಸಂಸ್ಥೆಗಳ ಸಹಕಾರ 
ಬೇಕು (ರೂಢಿ). ೫. ಆಸ್ಥಾನ, ಸಭೆಗಳಲ್ಲಿರುವ ಗಣ್ಮವ್ಯಕ್ತಿ : ಅಂತು 
ಸಾಮಾಜಿಕಸಮಾಜಮಂ ಜಗಜ್ಜನದಾರಿದ್ರನಿದಾಘಕನಕಮೇಘನನೂನದಾನದಿಂ ತಣಿಪಿ 
ಮಾನ್ಕರಾಜನ್ಮಕಮಂ ತಾಂಬೂಲದಾನಪುರಸ್ಸರಂ ವಿಸರ್ಜಿಸುವುದುಂ (ಮಲ್ಲಿಪು. ೪-೬೫); 
ಆ ಸದಸ್ಮತ್ವವನು ವೇದವ್ಮಾಸ ಕೈಕೊಂಡನು ಮುನೀಂದ್ರಮಹಾಸಮಾಜದ ಬಯಕೆಗಾ 
ಶಾಂಡಿಲ್ಕ ನಾರದರು ಭೂಸುರರು ಸಾಮಾಜಿಕರು (ಕುವ್ಮಾಸ ೭-೨೪). ಓ. ಪ್ರೇಕ್ಷಕ ; 
ನೋಟಕ : ಸಾಮಾಜಿಕರ ಮತ್ತು ಪಾಠಕರ ವಿದ್ಕಾಬುದ್ಧಿ ಸಂಸ್ಕಾರಾದಿಗಳ ಮೇಲೆ 


೮೪೭೪ 


ಸಾಮಾನು 


ಪ್ರತಿಯೊಬ್ಬರಿಗೂ ರಾಮ . . . ಸಾವಿತ್ರಿ ಮುಂತಾದವರ ಎಚಾರವಾಗಿ ಒಂದೊಂದು 
ಅಭಿಪ್ರಾಯವುಂಟಾಗಿರುತ್ತದೆ (ಕೈಪಿಡಿ. ೧೬). ೭. ಸಂಘ ಅಥವಾ ಸಂಸ್ಥೆಯ 
ಸದಸ್ಮ : (8. [ಸಂ] 

ಸಾಮಾಜಿಕಕ್ರಾಂತಿ (ನಾ). ಸಮಾಜಕ್ಕೆ ಸಂಬಂಧಿಸಿದ ಕ್ರಾಂತಿ ; ಸಮಾಜ 
ಸಂಬಂಧವಾದ ಆಂದೋಳನ : ಪೇಟೆಗಳ ಮೂಲ್ಕಗಳ ಏರಿಕೆಯ ಸ್ಥಿತಿ ಸಾಮಾಜಿಕ 
ಕ್ರಾಂತಿಗೆ ಕಾರಣವಾಯ್ತು (ಕರ್ನಾಕ. ೩೮೩). ([ಸಂ.] 

ಸಾಮಾಜಿಕಜೀವನ (ನಾ). ಸಮಾಜಕ್ಕೆ ಸಂಬಂಧಿಸಿದ ಬದುಕು; ಸಾಂಘಿಕ 
ಜೀವನ : ಅನೇಕ ಲತೆಗಳು ಹಬ್ಬಿ ಬೆಳೆಯಲು ಆಶ್ರಯ ಕೊಟ್ಟು ಶೋಭಿಸುವ 
ಮಹಾವೃಕ್ಷದಂತೆ ಭಾರತೀಯ ಸಾಮಾಜಿಕಜೀವನವು ಕಂಗೊಳಿಸುತ್ತಿದೆ (ಭಾರದ. ೩೮೧); 
ಕನ್ನಡನಾಡಿನ ಸಾಮಾಜಿಕಜೀವನದಲ್ಲಿ ಲಿಪಿಕಾರರಿಗೆ ಇದ್ದ ಸ್ಥಾನಮಾನಗಳು . . . 
ಸ್ವಲ್ಪಮಟ್ಟಿಗೆ ವಿಶದವಾಗಿದೆ (ಕನ್ನಸಂ. ೫೮). 1ಸಂ.) 

ಸಾಮಾಜಿಕತೆ (ನಾ). ಸಮಾಜಕ್ಕೆ ಸಂಬಂಧಿಸಿದ ನಡವಳಿಕೆ ; ಸಮಾಜದೊಂದಿಗೆ 
ಬೆರೆತು ನಡೆಯುವ ಸ್ವಭಾವ : ವಲಾಯತಿಯ ವಾಸದಿಂದ ಪುನ: ಜಾಗೃತವಾದ 
ಸಾಮಾಜಿಕತೆಯು . . , ಮತ್ತೆ ಆಂತರಿಕತೆಯ ಇನ್ನೊಂದು ಮುಖಕ್ಕೆ ಅನುವು ಮಾಡಿಟ್ಟಿತ್ತು 
(ಸಮಜೀ. ೯೭೭). ಸಂ. ಸಾಮಾಜಿಕತಾ] 

ಸಾಮಾಜಿಕಪ್ರಜ್ಞೆ (ನಾ). ಸಮಾಜದ ಬಗೆಗಿನ ಅರಿವು : ವಿಷ್ಣೂನ ಸಾಮಾಜಿಕಪ್ರಜ್ಞೆ 
ಮೊದಲಿನಿಂದ ತೀಕ್ಷ್ಣವಾಗಿತ್ತು (ಸಮಜೀ. ೯೭೭). (ಸಂ. ಸಾಮಾಜಿಕಪ್ರಜ್ಞಾ) 

ಸಾಮಾಜಿಕವ್ಯವಸ್ಥೆ (ನಾ). ಸಮಾಜಕ್ಕೆ ಸಂಬಂಧಿಸಿದ ಕಟ್ಟಳೆ ,- ನಿಯಮ: 
ಗಾರ್ಹಸ್ತ್ಯ ಮತ್ತು ಸಾಮಾಜಿಕವ್ಯವಸ್ಥೆಯಲ್ಲಿ ಇಬ್ಬರಲ್ಲಿ ಭೂಮ್ಮಾಕಾಶದಷ್ಟು ಅಂತರ 
(ಶೇಪ್ರಶ್ನೆ. ೧೦೧). (ಸಂ. ಸಾಮಾಜಿಕವ್ಮವಸ್ಥಾ] 

ಸಾಮಾಧಿಕ (ನಾ). ಎ ಸಾಮಾಜಿಕ ೫ : ಕರಾಚೂರಿ ನಂದರಾಜಅರಸುಗಳು ತಿಳಿದು 
ತಿರುಗಿಬಿದ್ದು, ಆ ಕೃಷ್ಣರಾಜಒಡೆಯರ ಅರಮನೆಗೆ ಗುಂಡು ಹೊಡೆದು ಅವರ 
ಸಾಮಾಧಿಕರನ್ನು ಆಜ್ನೆ ಮಾಡಿಸಿ, ಅವರ ಮನೆಗೆ ಪಾರಾಯಿಟ್ಟು ಬಂದೋಬಸ್ತು 
ಮಾಡಿದರು (ರಾಜೇಂದ್ರ. ೧೬). [ಆ ಸಂ. ಸಾಮಾಜಿಕ] 

ಸಾಮಾನಿಕ (ಗು). ೧. ಒಂದೇ ಮಟ್ಟಕ್ಕೆ ಸೇರಿದ; ಸಮಾನಸ್ಥಾನಕ್ಕೆ 
ಸಂಬಂಧಿಸಿದ : (8. (ನಾ). ೨. [ಜೈನ] ಒಂದು ದೇವತಾವರ್ಗ ಮತ್ತು 
ಆ ವರ್ಗಕ್ಕೆ ಸಂಬಂಧಿಸಿದ ದೇವತೆ : ಆ ದೇವಂ . . . ದೇವಲೋಕಕ್ಕೆ ವಂದು 
ಚತುಸ್ಸಹಸ್ರಸಾಮಾನಿಕಸಮೇತನುಂ ತತ್ಪುಮಾಣಾಂಗರಕ್ಷತ್ರಿದಶಾನೀಕನುಂ . . . 
ಆಗಿ ಪರಮೈಶ್ವರ್ಯಸಂಪನ್ಮನಾದ೦ (ಸುಕುಮು. ೯-೩೧ ವ); ಅವರೊಡನೆ 
ಸಾಮಾನಿಕತ್ರಯಸ್ತಿಂಶದಾತ್ಮರಕ್ಷಲೋಕಪಾಳಕಪ್ರಕೀರ್ಣಕಾಭಿಯೋಗ್ಮಕಿಲ್ಲಿಷಿತ 
ಪ್ರಮುಖಸಪ್ರಸೇನೆ ಸಂದಣಿಸೆ ವಂದು ನಿಂದರ್‌ (ಮಲ್ಲಿಪು ೧೨-೧೯). ಸಂ.) 

ಸಾಮಾನಿಕದೇವ (ನಾ). ಎ ಸಾಮಾನಿಕ ೨ : ಶ್ರೀಮತ್ಮಾರ್ಯೆಯುಂ ಸಮ್ಮಕ್ತ್ಯ 
ಮಹಾತ್ಮದಿಂ ಸ್ತ್ರೀತ್ವಮಂ ಪತ್ತುವಿಟ್ಟು ತತ್ಸೃಯಂಪ್ರಭವಿಮಾನದೊಳ್‌ ಶ್ರೀಧರಂಗೆ 
ಸಾಮಾನಿಕದೇವಂ ಸ್ವಯಂಪ್ರಭನೆಂಬೊಂ ದೇವನಾದೊಂ (ಆದಿಪು. ೫-೭೦ ವ); 
ಇತ್ತ ವಿಶಾಖಭೂತಿಯುಂ ಭೂರಿತಪೋಭಾರಮಂ ನಿರ್ವಹಿಸಿ ಶತಾರಕಲ್ಪದೊಳ್‌ 
ಸಾಮಾನಿಕದೇವನಾದೊಂ (ಶಾಂತಿಪು. ೭-೫೯ ವ). (ಸಂ. 

ಸಾಮಾನು (ನಾ). ೧. (ಸಂಸಾರಕ್ಕೆ ಅಗತ್ಯವಾದ) ಪದಾರ್ಥ; ಸಲಕರಣೆ ; 
ಸಾಮಗ್ರಿ : ನ್ಕೂನವಿಲ್ಲದ ಹಾಗೆಯೇ ಸಾಮಾನುಗಳನೊದಗಿಸುತ ನಿಮ್ಮಾಜ್ಞಾನುಸಾರವು 
ನಡೆಯಲ್‌ ತಮ್ಮನ ನೇಮಿಸಿಹೆ ನಾನು (ಅರ್ಚಾವಿ. ೧೮-೫೦); ಸಾಧ್ಯವಾದರೆ 
ಸಾಮಾನುಗಳನ್ನಿರಿಸಲು . . . ಉಗ್ರಾಣವಿರುವುದು ಒಳ್ಳೆಯದು (ಅಡುಸಾ. ೫೨); ಒಂದು 
ಸಾಮಾನು ನೆಟ್ಟಗ ನೋಡಿ ತರುವಂತಿಲ್ಲ ಬಿಡುವಂತಿಲ್ಲ (ಅಶೋಕ. ೧); ಪೆಪ್ಪರಮೆಂಟಿನಿಂದ 
ಸೂಜಿದಾರದವರೆಗೆ ಎಲ್ಲ ಸಾಮಾನುಗಳೂ ಇದ್ದುವು (ನಡೆದಾ. ॥, ೧೦೯೯). 
೨. (ಪ್ರಯಾಣದ) ಪೆಟ್ಟಿಗೆ, ಗಂಟು ಮೂಟೆ, ಭಾಂಗಿ ಇತ್ಯಾದಿ ; ಸರಕು ; 
ಮಾಲು : ಸುಲಭವಾಗಿ ದೋಣಿಯಲ್ಲಿ ಒಂದು ಕಡೆಯಿಂದ ಮತ್ತೊಂದು ಪ್ರದೇಶಕ್ಕೆ 
ಸಾಮಾನು ಸಾಗಿಸುತ್ತೇವೆ (ನನದಿ. ೫). ೩. ಒಡವೆ ; ನಗ : ಚಿಂನದ ಮುಲಾವಿನ 
ಸಾಮಾನು . . . ಕತ್ತಿಗೆ ಹಾಕಿರುವ ಸಾಮಾನು . . . ಪುಲ್ಲೆಕಡೆಸಾಮಾನು . . . 


ಸಾಮಾನ್ಯ 


ಗಂಗಾಜಮುನಾಸಾಮಾನು . . - 
ನಂಜನ ೨೮೯-೧ನೇ ಕಲಂ; 1847). | 
ಸಾಮಾನು ಸಟ್ಟು ಎ ೧. (ಸಂಸಾರಕ್ಕೆ ಅಗತ್ಯವಾದ) ಪದಾರ್ಥ : ಅವರು 

ಸಾಮಾನು-ಸಟ್ಟು ತಂದು ಹಾಕಿದರು. ನಾನವುಗಳನ್ನು ಹೊಂದಿಸಿ ಇಡುವ ಕೆಲಸ ಕೈಕೊಂಡೆ 
ಸ್ಮತಿಚ. ೬೨). ೨. (ಪ್ರಯಾಣಕ್ಕೆ ಬೇಕಾದ) ಪದಾರ್ಥ; ಗಂಟುಮೂಟೆ 
ಇತ್ಯಾದಿ : ಅವರ ಸಾಮಾನು ಸಟ್ಟುಗಳೆಲ್ಲ ನಮ್ಮ ಕಂಪಾರ್ಟ್‌ಮೆಂಟಿನಲ್ಲಿಯೆ 
ಉಳಿದಿದ್ದುವು (ಜನಜೀ. ೧೧೪). ಸಾಮಾನು ಸರಂಜಾಮು - ಸಾಮಾನು ಸಟ್ಟು ೨: 
ಮೈಸೂರುಸವಾರರು ಶತ್ರುಗಳ ಬೆನ್ನುಹತ್ತಿ ಅವರ ಆನೆ, ಒಂಟೆ, ಸಾಮಾನು 
ಸರಂಜಾಮು ಮುಂತಾದುವನ್ನು ಬಹಳಮಟ್ಟಿಗೆ ಸ್ವಾಧೀನಪಡಿಸಿಕೊಂಡು 
ತಂದೊಪ್ಪಿಸಿದರು (ತುಹಾವಂ. 1, ೪೯). '[- ಪಾರ. ಹಿಂ. ಮರಾ. ಸಾಮಾನ್‌] 
ಸಾಮಾನ್ಯ (ಗು). ೧. ಸಾರ್ವತ್ರಿಕವಾದ; ಎಲ್ಲಕ್ಕೂ, ಎಲ್ಲರಿಗೂ 
ಅನ್ವಯಿಸುವಂತಹ. ೨. ಒಂದೇ ರೀತಿಯ; ಏಕಪ್ರಕಾರದ. ೩. ಸಾಧಾರಣ 
ಮಟ್ಟದ : ಉತ್ತಮ ಮಧ್ಯಮ ಕನಿಷ್ಠವೆಂದು ಬಂದ ಜಂಗಮವನೆಂದೆನಾದರೆ 
ನೊಂದೆನಯ್ಯಾ ಬೆಂದೆನಯ್ಮಾ ಎನ್ನ ಕಿಚ್ಚು ಎನ್ನ ಸುಟ್ಟಿತ್ತು ಸುಖಿಜಂಗಮ 
ಸಾಮಾನ್ಯಜಂಗಮವೆಂದುಂಟೆ (ಬಸವ. ೪೦೦). ೪. ಕೆಳಮಟ್ಟದ ; ಕೆಳದರ್ಜೆಯ. 
೫. ಪೂರ್ಣವಾದ ; ಸಮಗ್ರವಾದ. (ನಾ). ೬. ಸಾರ್ವತ್ರಿಕವಾದುದು; 
ಎಲ್ಲಕ್ಕೂ, ಎಲ್ಲರಿಗೂ ಅನ್ವಯಿಸುವಂತಹುದು: ನಮಗೆಲ್ಲರಿಗೂ `ಸಾಮಾನ್ಯ | 
ವಾದ ಒಂದು ವಿಶಿಷ್ಟವಾದ ಸಂಸ್ಕೃತಿ ಇದೆಯೇ? (ಭಾರದ. ೩). ೭, ಸಾಧಾರಣ | 
ವಾದುದು; ಕೇವಲ : "“ಸಾವಭೃತ್ತಂ ಸಾಮಾನ್ಕಂ ಕೇವಳಮೆಂಬುದದೆನಿಕ್ಕುಂ'' | 
(ವಸ್ತುಕೋ. ೧೨೬-೪೯); ಅಬ್ದದಳಾಕ್ಲೀ ಪೇಟ ಸಾಮಾನ್ಯಮೆ ಬಗೆಯೆ ಭವತ್ಕೇಶಪಾಶ ' 
ಪ್ರಪಂಚಂ (ಪಂಪಭಾ. ೧೨-೧೫೬); ಇದು ಕೇಳ್‌ ಸಾಮಾನ್ಯಮೆ ಶಂಖದ ಬೂದಿಯನೊಳ್ಳಿತಾಗಿ . 
ಪರಿಮರ್ದಿಸಿ ಸೀಸದಿನಂತದನೊಂದಿರೆ ಪೂಸಿದೊಹಂ ನರೆ ಕರಿಯವಾಗಿ ಸೊಗಯಿಸಿ 
ತೋರ್ಕು೦ (ಲೋಕೋಪ. ೯-೫೦). ಆ. ವಾಡಿಕೆ; ರೂಢಿ: ಲಿಂಗತ್ರಯಮೆನ್ನದೆ 
ವಚನತ್ರಯಮೆನ್ನದೆ ಸ್ವರಾಂತ ವ್ಯಂಜನಾಂತಂಗಳೆನ್ನದೆ ಸಾಮಾನ್ಮದಿಂ ಸಂಬೋಧನೆಯ 


ಬೆಳ್ಳಿಮುಲಾವಿನ ಸಾಮಾನು (ಎಕ. xiv. | 


ಕಡೆಯೊಳ್‌ ವಿಕಲ್ಪದಿಂ ಎ ಏ ಎಂಬಿವಕ್ಕುಂ (ಶವದ. ೧೪ ವೃತ್ತಿ). ೯. ಸಾಧಾರಣನಾದ |25 


ವ್ಯಕ್ತಿ; ನಾಡಾಡಿ: ಸಾಮಾನ್ಮನಲ್ಲನಾತಂ ನೀಮಿದನವಧರಿಪುದು (ನೇಮಿಪು. ೭-೧೯೭): 
ಅನಿರುದ್ದಂ ನಳಕೂಬರಂ ವರಜಯಂತಂ ನೋಡೆ ಸಾಮಾನ್ಮರೇ (ಹಮ್ಮಿರ. ೨-೭೪). 

೧೦. ಸಂಪೂರ್ಣತೆ; ಸಮಗ್ರತೆ. ೧೧. ನಿರ್ದಿಷ್ಟವಾದ ಇ 
ಖಚಿತವಾದ ಸ್ವಭಾವ. ೧೨. ಜಾತಿ; ವರ್ಗ; ಬಣ: "ಜಾತಿ, ಜಾತಂ, 

ಸಾಮಾನ್ಯ್ಕಂ - ೩ ಜಾತಿಯ ಹೆಸರುಗಳು'' (ಸಿದ್ಧಾಂತಿ. ೪೬). ೧೩. ಸಮಾನಗುಣ 

ಲಕ್ಷಣಗಳಿಂದ ಭಿನ್ನವಸ್ತುಗಳಲ್ಲಿರುವ ಸಾಮ್ಯ ,- ಸಾದೃಶ್ಯ. 

೧೪. [ಕಾವ್ಯಮಾ] ಒಂದು ಬಗೆಯ ಅರ್ಥಾಲಂಕಾರ; ಉಪಮಾನ ಮತ್ತು 

ಉಪಮೇಯಗಳಲ್ಲಿ ಪರಸ್ಪರ ಸಾದೃಶ್ಯದಿಂದ ವ್ಯಾವರ್ತಕಧರ್ಮ 

ವಿಲ್ಲದೆ ವಿಶೇಷವು ತಿಳಿಯದಿರುವಿಕೆ : ಸಮನಾದ ವಸ್ತುವಿಗೆ ವಿಶೇಷ 

ತೋಟ್‌ದಡೆ ವಿವರಿಸಲ್ಕಿದು ಸಾಮಾನ್ಯವು (ಕುವಲ. ೧೪೫-೧೭). ೧೫. [ತರ್ಕಶಾ] 

ವೈಶೇಷಿಕದರ್ಶನದ ಏಳು ಬಗೆಯ ಪದಾರ್ಥಗಳಲ್ಲಿ ಒಂದು ಬಗೆ : 

ಕಾಣಾದವೆಂಬ ವೈಶೇಷಿಕಶಾಸ್ತ್ರವೇ ದ್ರವ್ನ ಗುಣ ಕರ್ಮ ಸಾಮಾನ, ವಿಶೇಷ ಸಮವಾಯ 

ಅಟ್‌ ವಗಳೆಂಬ ಪದಾರ್ಥಸಪ್ತಕಮಂ ಪ್ರತಿಪಾದಿಸುವುದಆೌಂ ಪ್ರಪಂಚಸ್ತರೂಪಮಂ 

ವಿವರಿಸಿ ವಿಭೌಗಿಸುತಿರ್ಕುಂ (ಎವೇಕ. ೧೦). ೧೬. [ದ್ವೈತ] ಹತ್ತು ಬಗೆಯ 

ಪದಾರ್ಥಗಳಲ್ಲಿ ಒಂದು : ದ್ರವ್ಯ, ಗುಣ, ಕರ್ಮ, ಸಾಮಾನ್ಮ, ವಿಶೇಷ, ವಿಶಿಷ್ಟ, 

ಅಂಶಿ, ಶಕ್ತಿ, ಸಾದೃಶ್ಯ, ಅಭಾವ ಎಂದು ಪದಾರ್ಥಗಳು ಹತ್ತು (ಹಿಂದಸಾ. ೨೭೫). 

[ಸಂ.1 

ಸಾಮಾನ್ಯಗಣಿತ (ನಾ). ವ್ಯವಹಾರಕ್ಕೆ ಅಗತ್ಯವಾದ ಸಾಮಾನ, ಲೆಕ್ಕಾಚಾರ ; 
ಹೆಚ್ಚು ಪಾರಿಭಾಷಿಕವಲ್ಲದ ಸಾಧಾರಣವಾದ ಗಣಿತ : ಸಾಮಾನ್ಯಗಣಿತವು 
ತಕ್ಕಮಟ್ಟಿಗಾದರೂ ತಿಳಿದಿತ್ತೆಂದು ಹೇಳಬೇಕು (ಗಣಿಚೆ. ೫). [ಸಂ.) 

ಸಾಮಾನ್ಯಗತಿ (ನಾ). ಸಾಧಾರಣವಾದ ವೇಗ ; ಹೆಚ್ಚು ವೇಗವಲ್ಲದ ಚಲನೆ: 


೮೪೭೫ 


ಸಾಮಾನ್ಯಾಲಂಕಾರ 


ನೆಳಲನಲಸುತ 'ವೇಗಗತಿ ಸಾಮಾನ್ಮಗತಿಗಳಲಿ ಬಳಿವಿಡಿದು ಭೂಭೂಜರ ಯಾನಂ 

ಗಳೊಳಗಳುಕದೆ ಡಗೆಯ ಸರಿಸಿ ಬಳಸುವವನೇ ಛತ್ರಧಾರಕನು (ಕುವ್ಮಾಉ. ೩-೯೯). 
(ಸಂ. | 4 

ಸಾಮಾನ್ಯಜನ (ನಾ). ಸಾಧಾರಣವಾದ ಜನ ; ಜನಸಾಮಾನ್ಯರು : ಹೆಚ್ಚಾಗಿ 

5 | ಲಿಪಿಗಳು: ಪ್ರಾಕೃತದಲ್ಲಿಯೇ ಇರುವುದರಿಂದ ಆಗ್ಗೆ ಸಾಮಾನ್ಶಜನರಿಗೂ ಪ್ರಾಕೃತವು 

ತಿಳಿಯುತ್ತಿದ್ದಿರಬೇಕು (ಕರ್ಣಾಅ. ೬). [ಸಂ.] 1 6 
ಸಾಮಾನ್ಯತೆ (ನಾ). ೧. ಸಾಧಾರಣವಾಗಿರುವಿಕೆ ; ಸಮಾನವಾಗಿರುವಿಕೆ' : (8). 
೨. ಕೆಳಮಟ್ಟದಲ್ಲಿರುವಿಕೆ ; ಕೀಳುದರ್ಜೆಯಲ್ಲಿರುವಿಕೆ : (8. 
[ಸಂ. ಸಾಮಾನ್ಮತಾ] 

10 |ಸಾಮಾನ್ಯಧರ್ಮ (ನಾ). ೧. ಎಲ್ಲರಿಗೂ ಅನ್ವಯಿಸುವ ಧರ್ಮ; 
ಸಾರ್ವತ್ರಿಕವಾದ, ನಿಯಮ ,- ವಿಧಿ : ಸಂಧ್ಕೋಪಾಸನೆಯು ದ್ವಿಜರಿಗೂ 
ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥರಿಗೂ ಸಾಮಾನ್ಕಧರ್ಮವು -(ಆರ್ಯಧ. ೧೧). 
೨. ಸಾಧಾರಣವಾದ ಸ್ವಭಾವ ; ಸಹಜವಾದ ಗುಣಧರ್ಮ : ಮಾನವನ 
ಸಾಮಾನೃಧರ್ಮಗಳಾದ ಸತ್ಯ, ಅಹಿಂಸೆ, ಪ್ರೇಮ, ಔದಾರ್ಯ, ಆತ್ಮಶುದ್ಧಿ ಇತ್ಕಾದ್ಯಾತ್ಮ 
ಧರ್ಮಗಳು ಸನಾತನವಾಗಿ ಮುಂದುವರಿಯುತ್ತಿವೆ (ಬುಕ್ಪಾರ. ೧೨೨ ಪೀಠಿಕೆ). [ಸಂ.] 

ಸಾಮಾನ್ಯನಿಯಮ (ನಾ). ಸೂತ್ರರೂಪವಾದ ಕಟ್ಟಳೆ ; ಎಲ್ಲರಿಗೂ, 
` ಎಲ್ಲಕ್ಕೂ ಅನ್ವಯಿಸುವ ನಿಯಮ : ಇದು ಉಪದೇಶದಿಂದಲೇ ' ತಿಳಿಯ 
ಬೇಕಾಗಿದ್ದರೂ ಒಂದು ಸಾಮಾನ್ಶನಿಯಮವನ್ನು ಅನುಸರಿಸಬಹುದು (ಭಾರದ. ೧೬). 

[ಸಂ.] 
ಸಾಮಾನ್ಯಪ್ರತ್ಯಯ (ನಾ). [ವ್ಮಾಕ] ಬಳಕೆಯಾದ ಪ್ರತ್ಮಯ; ಹೆಚ್ಚು 
ರೂಢಿಯಾದ ಪ್ರತ್ಮಯ : ಇಗೆ ಎಂಬುದು ಚತುರ್ಥೀವಿಭಕ್ತಿಯ ಸಾಮಾನ್ಯ 
ಪ್ರತ್ಮಯ (ಮಧ್ಯಮ. ೫೯). [ಸಂ.] 

ಸಾಮಾನ್ಯಲಕ್ಷಣ (ನಾ). ೧. ಎಲ್ಲರಿಗೂ ಎಲ್ಲಕ್ಕೂ ಅನ್ವಯಿಸುವ 
ಗುಣಸ್ವಭಾವ: ಇವುಗಳಿಗೆಲ್ಲಾ ಕೆಲವು ಸಾಮಾನ್ಕಲಕ್ಷ್ಮಣಗಳೂ ವಸ್ತು - ನಾಯಕ - 
ರಸಭೇದದಿಂದ ಕೆಲವು ಭೇದಗಳೂ ಇರುತ್ತವೆ (ಕೈಪಿಡಿ. ೨೦೫). ೨. ನಿಯತವಾದ 

|  ವಿಶೇಷಗುಣ; ವಿಶಿಷ್ಟವಾದ ಗುಣಸ್ವರೂಪ : (6. ` [ಸಂ 

ಸಾಮಾನ್ಯವಾಕ್ಕ (ನಾ). ([ವ್ಯಾಕ] ಒಂದು ಪೂರ್ಣಕ್ರಿಯಾಪದವನ್ನುಳ್ಳ 
ಸ್ವತಂತ್ರವಾಕ್ಕ : ಒಂದು ಪೂರ್ಣಕ್ರಿಯಾಪದವನ್ನುಳ್ಳ ಸ್ವತಂತ್ರವಾಕ್ಕಕ್ಕೆ ಸಾಮಾನ್ಮ' 
ವಾಕ್ಕವೆಂದು ಹೆಸರು. ಸಾಮಾನ್ಮವಾಕ್ಕದಲ್ಲಿ ಒಂದೇ ಪೂರ್ಣಕ್ರಿಯಾಪದವಿರಬೇಕು; 
ಸಾಪೇಕ್ಷಕ್ರಿಯಾರೂಪಗಳು ಎಷ್ಟಾದರೂ ಇರಬಹುದು (ಮಧ್ಮಮ. ೧೯೪). ಸಂ 

ಸಾಮಾನ್ಯವಾಚಿ (ನಾ). ಒಂದು ಸಾಮಾನ್ಯವಾದ ಅರ್ಥವನ್ನು ಹೊಂದಿರುವ 
ವಸ್ತುವಾಚಕ : ಸಾಮಾನ್ಕವಾಚಿಗಳನೀ ತೆಅದಿಂದನನ್ಮಸಾಮಾನೈ ಮಾನ್ಮಸುಚರಿತ್ರ 
ಗುಣಾವತಾರಂ ಸಾಮಾನ್ಯಮಪ್ಪ ಜನಮುಂ ತಿಳಿವಂತು ಪೇಟ್ದಂ ದಾಮೋದರಪ್ರಿಯಸುತಂ 
ಕವಿಕರ್ಣಪೂರಂ (ವಸ್ತುಕೋ. ೧೧೬-೬೫). [ಸಂ. ಸಾಮಾನ್ಯವಾಚಿನ್‌! 

35 |ಸಾಮಾನ್ಯಶೈವ (ನಾ). ೧. [ಶೈವ] ಶೈವಮತದ ನಾಲ್ಕು ಪ್ರಭೇದಗಳಲ್ಲಿ 
“ಒಂದು : ಆ ಶೈವಂಗಳಲ್ಲಿ ಮುಖ್ಯವಾದ ಸಾಮಾನ್ಮಶೈವ ಮಿಶ್ರಶೈವ ಶುದ್ಧಶೈವ 
ವೀರಶೈವವೆಂದು ಚತುರ್ವಿಧಶೈವಂಗಳ್‌ (ವಿವೇಕ. ೬೮). ೨. ಸಾಮಾನ ಶೈವ 
ಪಂಗಡಕ್ಕೆ ಸೇರಿದವನು: ಆವನೋರ್ವನು ಶ್ರೀವಿಭೂತಿಯ ಧಾರಣಮಾತ್ರದಿಂ 
ಶುದ್ದಾತ್ಮನಾಗಿ . . . ಅಪ್ಪವಿಧಭಕ್ತಿಯುಕ್ತನಾಗಿರ್ಪಾತನೇ ಸಾಮಾನ್ಮಶೈವನಪ್ಪಂ 
(ವಿವೇಕ. ೬೮). ಸಂ.) | 

ಸಾಮಾನ್ಯಾರ್ಥಕ (ನಾ). ೧. ವಿಶೇಷವಿಲ್ಲದ ಅರ್ಥವನ್ನು ಕೊಡುವಂತಹುದು. 
೨. [ವ್ಕಾಕ] ಮೂರು ಬಗೆಯ ಕ್ರಿಯಾಪದಗಳಲ್ಲಿ ಒಂದು; ಸಾಮಾನ್ಯವಾದ 
ಅರ್ಥವನ್ನು ಕೊಡುವ ಕ್ರಿಯಾವಾಚಕ : ಕ್ರಿಯಾಪದಗಳನ್ನು ಸಾಮಾನ್ಕಾರ್ಥಕ, 
ವಿಧ್ಯರ್ಥಕ, ನಿಷೇಧಾರ್ಥಕ ಎಂದು ಮೂರು ಪಂಗಡಗಳಾಗಿ ವಿಭಾಗಿಸಬಹುದು 
(ಕೈವಿಡಿ. ೪೩). [ಸಂ.] ಸ 

ಸಾಮಾನ್ಯಾಲಂಕಾರ (ನಾ). [ಕಾವ್ಮಮಾ] ಒಂದು ಬಗೆಯ ಅರ್ಥಾಲಂಕಾರ ; 


9 


30 


40 


45 


ಸಾಮಾನ್ಯಾವ್ಯಯ ೮೪೭೬ ಸಾಮಿ 


ತಿ 


ಎರಡು ವಸ್ತುಗಳು ಸಮಾನವಾಗಿದ್ದು ವಿಶೇಷವಿಲ್ಲದಿರುವುದು: ಎರಡುಂ ಅನುಪಮ ವೈಯಾವೃತ್ಯಮೆಂಬಿವು ನಾಲ್ಕು ಜನನುತ ಶಿಕ್ನಾವ್ರತವು (ನಾಗೆಕು. ೨೮-೪೬). 
ವಸ್ತುಗಳುಂ ಸಮಾನಂಗಳಾಗಿರ್ಪುದಚಸಿಂದೊಂದರ್ಕೊಂದು ವಿಶೇಷಂ ಕಾಣಿಸದಿರೆ ಆ. ಏಕಾಂತಸ್ಥಳದಲ್ಲಿ ಆತ್ಮಧ್ಕಾನದಲ್ಲಿ ತೊಡಗಿರುವವನು : ದರ್ಶನಿಕನು 
ಯದು ಸಾಮಾನ್ಕಾಲಂಕಾರಂ (ಆಪ್ರತಿ. ೧೨೨-೧); ಸಮನಾದೆರಡುವಸ್ತುವಿನೊಳೊಂದು ವ್ರತಿಕನು ಸಾಮಾಯಿಕ ಸುರುಚಿರ ಪ್ರೋಷಧನಿಯಮಿ . . . ಅನುಮತಿವಿರತ ವರವುದ್ದಿಷ್ಟ 
ವಿಶೇಷ ತೋಜದಿರ್ದಡೆ ಸಾಮಾನ್ಕಾಲಂಕಾರವೆನಿಪುದು (ಕುವಲ. ೧೪೬-೨). [ಸಂ.) ವಿರತನೆಂದು ಹನ್ನೊಂದು ಪರಿಯಿದು (ನಾಗಕು. ೨೮-೩೯): ಸಾಮಾಯಿಕ : - ಮೊದಲ 
ಸಾಮಾನ್ಯಾವ್ಯಯ (ನಾ). [ವ್ಮಾಕ] ಒಂದು ಕ್ರಿಯೆಯ ಕಾಲ, ಸ್ಥಾನ, ರೀತಿ | 5 | ನೆಲೆಗಳ ಶೀಲಗಳೊಂದಿಗೆ ತನ್ನ ಮನಸ್ಸನ್ನು ಪರಿಶುದ್ಧ ವಸ್ತುಗಳ ಮೇಲೂ, ಪರಮಾತ್ಮನ 
ಮುಂತಾದುವನ್ನು ತಿಳಿಸುವ ಒಂದು ಅವ್ಯಯ : ಕ್ರಿಯೆಯ ಕಾಲ, ಸ್ಥಾನ, ರೀತಿ ಮೇಲೂ ಕೇಂದ್ರೀಕರಿಸಿ ಏಕಾಂತಸ್ವಳಗಳಲ್ಲಿ ಅತ್ಮಧ್ಕಾನದಲ್ಲಿ ಸಂಜೆ ಮುಂಜಾನೆ 
ಮೊದಲಾದುವನ್ನು ತಿಳಿಸುವ ಅವ್ಯಯಗಳಿಗೆ ಸಾಮಾನ್ಕಾವ್ಮಯಗಳೆಂದು ಹೆಸರು ನಿರತನಾಗಿರುವನು (ಭಾರದ. ೧9೪). "ಸಾಮಯಿಕ' ಪರಾ. (ಸಂ. 
(ಮಧ್ಯಮ. ೧೫೪); ಸಾಮಾನ್ಮಾವ್ಯಯಗಳು - ಅಲ್ಲಂ, ಅಲ್ಲ, ಅಲ್ಲದೆ, ಅಲ್ತು . ..| |ಸಾಮಾಯಿಕವ್ರತ (ನಾ). [ಜೈನ] ನಾಲ್ಕು ಬಗೆಯ ಶಿಕ್ಲಾವ್ರತಗಳಲ್ಲಿ 


ಬಟ್‌ಕ್ಕಂ, ಬಟ್‌ಯಂ (ಕೈಪಿಡಿ. ೫೨). [ಸಂ.) ಒಂದು : ಪರಿಕಿಪೊಡಸ್ಮರಣಮನಾದರಂ ಮನೋವಾಕ್ಕರೀರದುಷ್ಟ್ರಣಿಧಾನಂ 
ಸಾಮಾನ್ಯಾಸ್ತ್ರ (ನಾ). ವಿಶೇಷಶಕ್ತಿಯಿಲ್ಲದ, ಸಾಧಾರಣವಾದ ಬಾಣ: |10| ನಿರುಪಮಶಿಕ್ನಾವ್ರತದೊಳ್‌ ನಿರುದ್ಧ ಸಾಮಾಯಿಕವ್ರತಕ್ಕತಿಚಾರಂ (ಸುಕುಮಾ. ೬-೨೧). 
ಸಾಮಾನ್ಯಾಸ್ತ್ರಂಗಳಿಂ ಭಂಗಮನೊಡರಿಸಿದಂ (ಪಂರಾಮಾ. ೧೪-೨೩). [ಸಂ.1 [ಸಂ.) 


ಸಾಮಾನ್ಯ (ನಾ). ೧. ಸಾಧಾರಣಳಾದ ಹೆಂಗಸು : ಕಾಕುಮತಿಗಳು ನಾವ | ಸಾಮಾರ್ಥ (ನಾ). ಸಾಮೋಪಾಯದ ರಹಸ್ಯ ,- ತಿರುಳು : ವಸಿಷ್ಠಂಗೆ ಕೌಶಿಕಂ 


ಚಿತ್ತವ್ಕಾಕುಳತೆಯರು ನಾವು ಭಕ್ತಿವಿವೇಕಸಾಮಾನೆಯರು ನಾವತಿಕಾಮಚಾರಿಯರು ನುಡಿದ ಪ್ರತಿಜ್ಞೆಯಂ ಗೆಲುವೊಡಿನ್ನು ಜಾಣಿಂ ಹರಿಶ್ಚಂದ್ರರಾಯನುನ್ನತಿಯಳಿವ 
(ಬಹಷ. ಇರಿ-ಊ). ೨. [ಕಾವ್ಯಮಾ] ಮೂರು ಬಗೆಯ ನಾಯಿಕೆಯರಲ್ಲಿ ಕಾಣಬೇಕೆಂದಖಳಸಾಮಾರ್ಥದ ಕಲಾಪ್ರವೀಣನಂತಸ್ತದೇಕಾಂತದೊಳು ಚಿಂತೆಯಿಂ 

ಒಬ್ಬಳು; ವೇಶ್ಶೆ: ಸ್ವಕೀಯೆ ಪರಕೀಯೆ ಸಾಮಾನೈೆಯ(ಪಾಜಾಂ. ಪಣ್ಮ।ರೆಂಬ | 15 | ಭ್ರಾಂತಿಯೋಗದೊಳಿರ್ದನು (ಹಚಕಾ. ೩-೧). (ಸಂ. 
ತ್ರಿವಿಧನಾಯಿಕೆಯರಿಂ (ಎನೇಕ. ೧೨). [ಹ0. ಸಾಮಾನ್ಯಾ) ಸಾಮ್ಮಿ, ಸಾಯ್ಕಿ, ಸಾವಿ, ಸೋಮಿ (ನಾ). ೧. ಯಜಮಾನ ; ಒಡೆಯ : 
ಸಾಮಾನ್ಕೋಕ್ತಿ (ನಾ). ವಿಶೇಷವಲ್ಲದ ಮಾತು; ಸಾಧಾರಣವಾದ ಉಕ್ತಿ : ವತ್ವಲೋಪಕ್ಕೆ . . . ಸ್ವಾತಿ - ಸಾತಿ, ಸ್ವಾಮಿ - ಸಾಮಿ (ಶಮದ. ೨೮೧ ಪ್ರಯೋ); ಹಗೆಯ 
ಸಾಮಾನ್ಮಮುಂ ವಿಶೇಷಮುಂ ಎಂದು ಸತ್ತರೂಪಣಂ ದ್ವಿವಿಧಂ ಸಾಮಾನ್ಕೋಕ್ತಿಯಿಂ ಭುಜದಗ್ಗಳಿಕೆಯನೆ ಕೊಂಡಾಡಿ ಸಾಮಿಯನಿಳಿಕೆಗಾಬಿರಿ ನಿಮ್ಮ ಪೈಕಕೆ ಖುಲ್ಲತನ ಸಹಜ 
ಅಸ್ತಿ ಮಿಡ್ಕಾದೃಷ್ಟಿಯೆಂದು ಬೇಜ*ವೇ್‌ ಪೇಬ್ಟುದು (ತತ್ತ್ವಪ್ರ. ೧೭); "'ಕಲ್ಲುಂ (ಕುವ್ಮಾವಿ. ೩-೫). ೨. ದೊರೆ; ರಾಜ: ಕನ್ನವಾಡ ಗಂಗವಾಡ ಬಳೆಯವಾಡ 
ಕಳ್ಳಿಯುಂ ನಾಟ್ಪಿ'' ಎಂಬ ವಚನ ಕ್ರಿ.ಶ. ೮ನೇ ಶತಮಾನದಿಂದಲೂ . . . |20! ರೆರ್ನಾಡಾಳ ಸಿಯಳಾಜ ಸಾಮಿಸರ್ಬರಸ ಕೋಟೋರ್‌ ಶಿನ್ರರ್ಗೆ ಆ ಶೆಂಬಾಜ 
ತಮಿಳುನಾಡಿನ ಶಾಸನಗಳಲ್ಲಿ ಕಾಣಬರುವ ಸಾಮಾನ್ಕೋಕ್ತಿ (ಶಾಸಗಿ ೬). [ಸಂ.] ಗೆಯೋದಂ (ಮರಿ. ೧೯೨೯, ೧೧೮-೨: ಸು. 820); ಮಗನಟಲೊಳ್‌ ಕರಂ 
ಸಾಮಾಭಾಸ (ನಾ). ತೋದಿಕೆಯ ಸಾಮೋಪಾಯ; ಸಾಮೋಪಾಯದ ಮಜುಗುತಿರ್ಪಿನಮೆನ್ನ ತನೂಜನಾಳ್ವ ಸಾಮಿಗಮಲ್‌ವಾಗೆ ಶೋಕರಸವಿರ್ಮಡಿಸಿತ್ತು 
ಸೋಗು : ಸಾಮಾಭಾಸದಿಂ ದಂಡೋಕ್ತಿಯನೆ ನುಡಿಯಲೊಡಂ (ಚಂದ್ರವು. ೬-೨೨ ವ). (ಪಂಪಭಾ. ೧೩-೧೦೬); ಸಾಮಿ ಬಂದೊಡೆ ವಿನೀತಗುಣರ್‌ ಬೆಸಕೆಯ್ಮದಿರ್ಕುಮೇ 
(ಸಂ. (ಪುಷ್ಪಪು ೧೪-೨೪). ೩. ಅಧಿಕಾರಿ : "ಪಟ್ಟಣಸಾಮಿ' ಪರಾ. ೪. ಗಂಡ; 


ಸಾಮಾಯಿಕ (ನಾ). ೧. ಸಮಚಿತ್ತತೆ ; ಸಮಭಾವ. ೨. [ಜೈನ] ಪ್ರಾಪಂಚಿಕ |25| ಪತಿ : ಎಲೆ ಪರಪುಷ್ಪ ಕೇಳ್‌ . . . ವನರಾಜಿ ಕೇಳ್‌ ನೆನೆಯುತಿರ್ಪುದು ಕೂರ್ಪುದು 
ವ್ಯವಹಾರಗಳಿಂದ ನಿವೃತ್ತಿಯನ್ನು ಹೊಂದಿ, ಆತ್ಮನಲ್ಲಿ ಏಕಾಗ್ರತೆ ಸೆರಿಸಿರ್ಪುದಗ್ಗಲಿಸಿದ ನಲ್ಮೆ ತಣ್ಮಲೆಯೆ ಬೆನ್ನನೆ ಪೋದಪೆಮೆಮ್ಮ ಸಾಮಿಯಾ 


ಯಿಂದಿರುವಿಕೆ ; ರಾಗದ್ವೇಷಾದಿ ಭಾವನೆಗಳನ್ನು ತೊರೆದು ಆತ್ಮಚಿಂತನೆ | ' (ಅಬ ೬-೧೧೨). ೫. ದೇವರು; ಪರಮಾತ್ಮ: ಅಂಬುಜಾಕ್ಷಿಯ ಕಾದ ದೇವಗೆ 
ಯಲ್ಲಿರುವಿಕೆ : ಚಿತ್ತತ್ತ್ವೈಕಾಗ್ರಚಿಂತಾನಿರೋಧರೂಪಸರ್ವಸಾವದ್ಮಯೋಗ ಶಂಬರಾರಿಯ ಪಡೆದ .ಸಾಮಿಗೆ . . . ನಂಬಿದವರನು ಸಲಹುವರಸಗೆ ಕೊಡುವೆನೀ 
ನಿವೃತ್ತಿಲಕ್ಷಣೀಭೂತಸಾಮಾಯಿಕಮುಂ (ತತ್ತ ಪ್ರ ೨೬೬). ೩. ತ್ರಿಕಾಲಗಳಲ್ಲಿ ಕೃತಿಯ (ಕೋಗಯ. ೧-೨೨). ೬. ಕೆಲವರ ಹೆಸರುಗಳ ಜೊತೆಯಲ್ಲಿ 
ಏಕಾಂತದಲ್ಲಿದ್ದು ಚಿತ್ತೈಕಾಗ್ರತೆಯಿಂದ ಮಾಡುವ ಆತ್ಮಧ್ಯಾನ: ಶ್ರಾವಕಂ |30, (ಗೌರವಾರ್ಥವಾಗಿ) ಸೇರುವ ಶಬ್ದ : "ಗಾಮುಂಡಸಾಮಿ' ಪರಾ. ಸಾಯ್ಕಿ: 
ತನ್ನ ನಿತ್ಯಸ್ತಿತಿಯೊಳಕ್ಕೆ ಭರ್ವದಿನಂಗಳೊಳಕ್ಕೆ ತನ್ನೆ ಸಾಮಾಯಿಕದ ಸಮಯದೊಳಕ್ಕೆ | ೬. ಶಿರಡಿ ಸಾಯಿಬಾಬಾ ಪ್ರಸಿದ್ಧ ಸಂತರು (ರೂಢಿ). ಸಾವ್ಮಿ : ೧. ನಿಜಮಕಾರದ 
(ರತ್ತಕ. ೩ ೨೫ ವ). ೪. ಸಂಸಾರಕಾರಣಗಳನ್ನು ದೂರೀಕರಿಸಿ ಸಮ್ಮ | ವಕಾರಕ್ಕೆ - ತಾಮರೆ, ತಾವರೆ . . . ಸಾಮಿ, ಸಾವಿ (ಶಮದ. ೧೦೪ ಪ್ರಯೋ). 


ಗ್ಲಾಾನವನ್ನು ಪಡೆಯಲು ಸಾಧಕವಾದ ಐದು ಬಗೆಯ ನಡವಳಿಕೆಗಳಲ್ಲಿ | ೬. ಶ್ರೀಮಂ ಮಹಾಪ್ರತಾಪಿ ಭಯಿರವದೇವವೊಡೆಯರ ಬಂಟ ಕಲುವಣಿಕೆಯ 

ಒಂದು: ಅದು ಸಾಮಾಯಿಕಚ್ಛೇದೋಪಸ್ಥಾಪನಾಪರಿಹಾರಶುದ್ದಿ ಸೂಕ್ಷ್ಮ | | ಬರದ ಹಾಲೆಯ ಬಳಿಯ ಗೋವಿಂದಸಾವಿ (ಕಇ. 1. ೫೬-೧೧: 1438). ಸೋಮ್ಮಿ ; ೧. 

ಸಾಂಪರಾಯ ಯಥಾಖ್ಯಾತ ಚಾರಿತ್ರಭೇದದಿಂ ಪಂಚವಿಧಮೆಂದು ಹೇಯೋಪಾದೇಯ |35| '"ಸಾಮಿ (ವಿ, ಸೋಮಿ) - ಸ್ವಾಮಿನ್‌ - ಒಡೆಯ'' (ತದ್ದಲೋ. ೪೪). ೫. ಮೇಲಿರೋ 

ತತ್ವಮನಲ್‌ಪಿ (ಆದಿಪು. ೧೦-೩ ವ); ದಶಕುಶಲಧರ್ಮದೊಳ್‌ ನಿಯತಾತ್ಮನಾಗಿ | ಸೋಮಿ ಕಣ್‌ ತೆರೆದಾಗ, ಲಕ್ಷಿಮಿ ಮನೆಬಾಗಿಲ್‌ ತಾವ ಓಡಿಬತ್ತಾಳೆ ! (ಹಾಹುತ್ತ. ೫೯). 

ಸಾಮಾಯಿಕಚ್ಛೇದೋಪಸ್ಥಾಪನಾ ಪರಿಹಾರಶುದ್ದಿ ಚಾರಿತ್ರದೊಳ್‌ ಕೂಡೆ ನೆಗಟುತ್ತಂ | ೭. ಗುರುಹಿರಿಯರು, ದೇವರು, ಅಧಿಕಾರಿಗಳು ' ಮುಂತಾದವರನ್ನು 

(ವರ್ಧಮೂ. ೧೦-೭ ವು. ೫. ಏಳು ಬಗೆಯ ಸಂಯಮಗಳಲ್ಲಿ ಒಂದು : ಸಾಮಾಯಿಕ | ಕುರಿತು ಗೌರವಸೂಚಕವಾಗಿ ಸಂಬೋಧಿಸುವಾಗ ಬಳಸುವ ಒಂದು ಶಬ್ದ: 
| 


ಚ್ರೇದೋಪಸ್ಥಾಪನಾಪರಿಹಾರವಿಶುದ್ದಿ ಸೂಕ್ಷ ಸಾಂಪರಾಯ ಯಥಾಖ್ಯಾತಚಾರಿತ್ರ | ಹೋಯ್ತು ಸೋಮಿ ಹೋಯ್ತು, ನಮ್ಮೂರಿಗೆ ಏನೋ ಬಂದ್ಬುಡ್ತು (ಹುಟ್ಟಿಹ. ೧೬೮); 

ದೇಶಸಂಯಮ ಅಸಂಯಮವಿಕಲ್ಪದಿಂ ಸಂಯಮಂ ಸಪ್ತವಿಧಂ (ತತ್ತ ಪ್ರ ಣು). | ಏನು ಸೋಮಿ, ನಿಮ್ಮಂಥ ಧಾರಾಳವಾಗಿ ಖರ್ಚುಮಾಡೋರೆ ಇಷ್ಟು ಚೌಕಾಸಿ 

೬. ಹದಿನಾಲ್ಕು ಬಗೆಯ ಅಂಗಬಾಹ್ಮಗಳಲ್ಲಿ ಒಂದು : ಅಂಗಬಾಹ್ಮಂ- ಮಾಡಿದರೆ ಬಡವರ ಗತಿ ಏನು ಸೋಮಿ? (ಮಹಾಲ. ೩೯). 

ಸಾಮಾಯಿಕಮುಂ ಚತುರ್ವಿಂಶತಿಸ್ತವನಮುಂ ವಂದನೆಯುಂ . . . ದಶವೈಕಾಲಿಕೆಯುಂ (ಆ ಸಂ.ಸ್ವಾಮಿನ್‌./ ಪ್ರಾ. ಸಾಮಿ, ಸಾಮಿಅ. / ತಮಿ. ಚಾಮಿ ; ತುಳು. ತೆಲು, ಸಾಮಿ] 
, .ಮಹಾಪುಂಡರೀಕಮುಂ ಅಶೀಶಿಕೆಯುಂ ಎಂದು ಪದಿನಾಲ್ಕು ತಂ ಸಾಮ್ಮಿ (ನಾ). ಒಂದು ಬಗೆಯ ಮರ : ಸಾಮಿ (ರಾಯಿನಿ). - ದೊಡ್ಡ 

ಅಲ್ಲಿ ಸಾಮಾಯಿಕಮೆಂಬುದು ನಾಮಸ್ಥಾಪನಾದ್ರವ್ಯಕ್ಷೇತ್ರಕಾಲಭಾವಂಗಳಲ್ಲಿ ವೃಕ್ಷ. ಕಟ್ಟಿಗೆ ಕೆಂಪು (ಕಬಾಗೆ. ೪೯). [ಆ ಸಂ. ಸಾಮಿಕ) 

ಸಮತ್ಮವಿಧಾನಮಂ ವಿಧಿಯಿಸುಗುಂ (ತತ್ತೃಪ್ರ. ೬೫). ೭. ನಾಲ್ಕು ಬಗೆಯ ಶಿಕ್ಷಾ |45 ಸಾಮ್ಮಿ (ನಾ). ೧. ಅರೆಪಾಲು ; ಅರ್ಧ : "ಖಂಡ, ಅರ್ಧಃ(ರ್ಧಂ) . . . 


ವ್ರತಗಳಲ್ಲಿ ಒಂದು: ವಿನುತದೇಶಾವಕಾಸಿಕ ಸಾಮಾಯಿಕ ಘನತರಪ್ರೋಷಧನಿಯಮ. | ಸಾಮಿ - ಈ ೬ ಆರ್ಧಂ'' (ಹಲಾಯು. ೧೧೮-೨೮). ೨. ನಿಂದೆ. |5ಂ.] 


40 


ಸಾಮಿಕ 


ಸಾಮಿಕ (ನಾ). [ಸಂಗೀತ] ರಾಗದ ಸ್ವರೂಪರಚನೆಯಲ್ಲಿಯ ಮೂರು 
ಸ್ವರಗಳ ಪ್ರಯೋಗ : ರಾಗ, ಕ್ರಮವಾಗಿ ಸ್ವರೂಪಗೊಂಡ ರೀತಿಯಲ್ಲಿ ಆರ್ಚಿಕ 
(ಏಕಸ್ವರ ಪ್ರಯೋಗ), ಗಾತಿಕ (ದ್ವಿಸ್ವರ ಪ್ರಯೋಗ), ಸಾಮಿಕ (ಮೂರು ಸ್ವರಗಳ 
ಪ್ರಯೋಗ) . . . ಸಂಪೂರ್ಣ (ಏಳು ಸ್ವರಗಳ ಪ್ರಯೋಗ) ಎಂಬ ಹಂತಗಳು 
ಕಂಡುಬಂದಿದೆ (ಸಂಗೀಚಂ. ೨೨). [7] 

ಸಾಮಿದೋಹಿ (ನಾ). ಒಡೆಯನಿಗೆ ಕೇಡು ಬಗೆಯುವವನು ; ಸ್ವಾಮಿದ್ರೋಹಿ: 
ಸಂಗರಕೆ ಹೆಂಗಳ್ಳ ದನುಜಗೆ ಮಂಗಳನೆ ಬಲವಿಲ್ಲ ತೊಡಚಲು ಭಂಗ ತಪ್ಪದು 
ಸಾಮಿದೋಹಿಗೆ ಕೇಡುಗಾಲವೆನೆ (ಕಾಶಿರಾ. ೩೨-೩). [ಆ ಸಂ. ಸ್ವಾಮಿದ್ರೋಹಿನ್‌] 

ಸಾಮಿಪಕ್ವ (ಗು). ಅರ್ಧಹಣ್ಣಾದ; ಅರೆಪಕ್ತವಾದ: ಮಣಿಕನಕ ರಜತ 
ಪಾತ್ರಂಗಳೊಳ್‌ ಪರಿಪಕ್ವ ಸಾಮಿಪಕ್ವ ಶಲಾಟುಭೇದ ಭಿನ್ನಂಗಳಪ್ಪ ಮಾಕಂದ 
. « ದ್ರಾಕ್ನಾಚೋಚಮೋಚಾದಿ ಫಳಕುಳಂಗಳುಂ ಸೊಗಯಿಪುವು (ಚಂದ್ರಪು. ೬-೫೪ ವ). 

[ಸಂ.1 

ಸಾಮಿಯಬ್ಬೆ, ಸಾವಿಯಬ್ಬೆ (ನಾ). ಒಬ್ಬಾಕೆಯ ಹೆಸರು : ಶ್ರೀಸಾಮಿಯಬ್ಬೆ 
ಸೆದೆಗೊಟ್ಟಡೆ ಸಾನ್ತರನ ಬಿನ್ನನಪ್ಪ ಮೊಗಮಂ ನೋಡೆನೆನ್ದರಸಿ x೬೩ ಪಜ್‌ದು 
ಪ್ರಭಾವತಿ ಕನ್ನಿಯರೆನ್ನು ಪೆಸರಂ ಕೊಣ್ಣು ಸನ್ಮಾಸನಂಗೆಯ್ದೊಡೆ (ಎಕ. ೪, 
ನಗರ. ೪೫-೮; ಸು 950). ಸಾವಿಯಬ್ಬೆ : ಜಿನೇನ್ಹ _ಭಕ್ತಿಸದ್ಭಾವದೆ ಸಾವಿಯಬ್ಬೆ 
ಜಿನಶಾಸನದೇವತೆ ತಾನೆ ಕಾಣಿರೇ (ಎಕ. ॥1(ಔು. ೧೭೩೨-೧೩; ಸು. 10ನೆಯ ಶತ). 

(ಸಾಮಿ, * ಅಬ್ಬೆ) 
ಸಾಮಿಷ (ಗು). ಮಾಂಸದಿಂದ ಕೂಡಿದ. 
ಸಾಮಿಷ ಆಹಾರ ಎ ಮಾಂಸದಿಂದ ಕೂಡಿದ ಆಹಾರ ; ಮಾಂಸಾಹಾರ: 

ಸಾಮಿಷ ಆಹಾರವನ್ನು ಪ್ರತಿಪಾದಿಸುವ ಆಗಮ ಸೂತ್ರಗಳು ಬಹು ಪ್ರಾಚೀನ 
ಕಾಲದುವೆಂದೂ ಬಲ್ಲವರು ಹೇಳುತ್ತಾರೆ (ಜೈನಪ. ೫೨೮). ಸಾಮಿಷ ಆಹಾರಿ = 
ಮಾಂಸಾಹಾರವನ್ನು ಸೇವಿಸುವ ವ್ಯಕ್ತಿ ; ಮಾಂಸಾಹಾರಿ: ನಿಗ್ರಂಥಸಂಘವನ್ನು 
ಕಟ್ಟುವಾಗ - ಆರಂಭದಲ್ಲಿ . . . ಎಷ್ಟೋ ಜನರು ಸಾಮಿಷ ಆಹಾರಿಗಳೂ 
ನಿರ್ಗಂಥಸಂಘದಲ್ಲಿ ಸೇರಿದರು (ಚೈನಪ. ೫೨೭). (ಸಂ. 

ಸಾಮಾಪ್ಯ (ನಾ). ೧. ಸನಿಹದಲ್ಲಿರುವಿಕೆ ; ಸಾನ್ನಿಧ್ಯ: ಚರಣಚುಂಬನಕೆ ಕಲ್ಲೆ 
ತಾಂ ಬೆಣ್ಣೆಯಾಯ್ತೆನೆ ಕಂಪಿಸಿತು ಬಂಡೆ, ಪ್ರೇಮಸಾಮಾಪ್ಕದಿಂ . . . ತಲ್ಲಣಂಗೊಳ್ಳು 
ವಬಲೆಯೋಲ್‌ (ಶ್ರೀರಾಮಾ. ೩೮-೨೮೧); ನಿನ್ನ ಸಾಮಾಪ್ಕ ನನಗೆ ಬೇಕಿಲ್ಲ (ದೂಬೆಟ್ಟ. 
೧೦೯). ೨. [ತತ್ತ್ವಶಾ। ನಾಲ್ಕು ವಿಧದ ಮೋಕ್ಸಪದವಿಗಳಲ್ಲಿ ಒಂದು; 
ಮುಕ್ತನಾದ ಜೀವನಿಗೆ ದೊರಕುವ ಪರಮಾತ್ಮನ ಸಾನ್ನಿಧ್ಯ : ಕರ್ತರು 
ನಿಮ್ಮ ಗಣಂಗಳು ಎನ್ನ ತೊತ್ತುಮಾಡಿ ಸಲಹಿದ ಸುಖವು ಸಾಲೋಕ್ಕ ಸಾಮಾಪ್ಮ 
ಸಾರೂಪ್ಯ ಸಾಯುಜ್ಮದಂತುಟಲ್ಲಾ ಕೇಳಿರಯ್ಕಾ (ಬಸವ. ೪೭೪); ಪರಮನಲಟ್‌ವನು 
ಬಸವನನುವನು ಪುರಹರನ ಸಾಲೋಕ್ಕದೊಳಗಮರ್ದಿರಲಹುದು ಸಾಮಾಪ್ಮದಿಂ 
ಸಂದಿಲ್ಲದಿರಲಹುದು (ಬಸಪು. ೧-೩೦). ೩. ಸಾಮಾಪ್ಯವೆಂಬ ಮೋಕ್ಷ 
ಪದವಿಯನ್ನು ಹೊಂದಿದ ವ್ಯಕ್ತಿ : ಈ ಲೋಕದ ಭೀತರು ಆ ಲೋಕದ ಕಲಿಗಳು 
ಸಾಲೋಕ್ಕ ಸಾಮಾಪ್ಮ ಸಾರೂಪೃ ಸಾಯುಜ್ಮರೆಲ್ಲರೂ ಅಜಾತಂಗೆ ಸರಿಯೆ 
(ಬಸವ. ೯೦೧). [ಸಂ.] 

ಸಾಮಾಪ್ಯಂಬಡೆ (ಕ್ರಿ). ಸಾನ್ನಿಧ್ಯವನ್ನು ಹೊಂದು ; ಸಮಾಪದಲ್ಲಿರು : ಸುರಭಿ 
ವಿಲೇಪನಸುರುಚಿರರತ್ನಾಭರಣಮವನತಿಗಳೆಯಿಸಿ . . . ತೊವಲ್ಲೂವೆಗಳೀಶನ 
ಸಾಮಾಪ್ಮಂಬಡೆವಂತೆ . . . ದುರ್ಜನಸಂತತಿಗಾನಂಜುವೆನು (ಜಯಕಾ. ೧-೧೯). 

(ಸಾಮಾಪ್ಶ 3 ಪಡೆ] 

ಸಾಮಾಪೃಪದ (ನಾ). = ಸಾಮಾಪ್ಮ ೨ : ನಿಮ್ಮ ಶರಣರ ಅರ್ಚನೆ ಪೂಜೆಯೇ 
ಎನಗೆ ಸಾಮಾಪ್ಕಪದವಯ್ಯಾ (ಉರಿಪೆ. ಕ. ೧೭೩-೨೩೩); ಆನವನ ಭಕ್ತಿಭರಕ್ಕೆ ಮಚ್ಚಿ... 
ಸಾಮಾಪ್ಮಪದಮಂ ಸಾರ್ಚಿದೆಂ (ವೃಷವಿ. ೧೪-೧೦೬). [ಸೆಂ.] 

ಸಾಮು, ಸಾಮ್ಮ (ನಾ). ೧. ಶಾರೀರಿಕವ್ಮಾಯಾಮ; ಅಂಗಸಾಧನೆ: 
ಜಟ್ಟಿಗಳಾಡುತಿಹ ಸಾಮುಗಳಿಗನುಸರಗೂಡಿದೊಸ್ತುವ ನೋಡಿ ಕೊಡುತಿಹ ರಾಯ 


೮೪೭೭ 


ದ್‌ 


s 


25 


ಸಾಮುದ್ರಿಕ 


ಬಿಜ್ಜಣನು (ಬಿಜ್ಜಪು. ೮೨-೨೭); ಸಾಯುವ ತನಕ ಸಾಮು ಕಲಿತರೆ ಯುದ್ಧ ಮಾಡುವುದು 
ಯಾವಾಗ? (ಗಾದೆ). ೨. ಕತ್ತಿ ಮೊದಲಾದುವುಗಳಿಂದ ಮಾಡುವ ವಿಶೇಷ 
ಸಾಧನೆ ; ಕಸರತ್ತು : ಹೂವುಗಳೆನುವ ಹದವಾದ ಕತ್ತಿಗಳ ಮೇಲೆ ಸಾಮುಗಳ 
ಮಾಡಿ (ಸಾಗಂಧಿ. ೪೭೬-೧೪); ಕೊನೆಯ ಮಾಸೆಯ ಕುಣಿಸುತಾಹವಮೊನೆಯ 
ನಾಯಕರತ್ತೆರದಿ ಸಾಮಿನಲಿ ನಡೆದರು ರಣಮುಖಾವನಿಗೆ (ಪಶುಭಾ. ೭-೫೮); ಅವನು 
.  - ಕತ್ತಿಯ ಸಾಮಿನಲ್ಲಿ ಜಾಣನು (ಛತ್ರಶಿ. ೨೬). ಸಾಮ್ಮ : ೧. ಎಲವೊ ಗರುಡಿಯ 
ಕಟ್ಟಿ ಸಾಮವ ಕಲಿಸಿ ಬಳಿಕಾ ಕೋಲ ಮಕ್ಕಳ ಬಲದಿ ಬದುಕುವ ಕೃಪಣವೃತ್ತಿಯ ನಿಮ್ಮ 
ಕೂಡೆಮಗೆ ಕಲಹವೇತಕೆ (ಕುವ್ಮಾಎ. ೮-೧೬). 1« ಸಂ. ಶ್ರಮ. / ತೆಲು. ಸಾಮು] 

ಸಾಮುಗಲಿಸು (ಕ್ರಿ). ಶಾರೀರಿಕವ್ಕಾಯಾಮವನ್ನು ಹೇಳಿಕೊಡು, - ಅಭ್ಕಾಸ 
ಮಾಡಿಸು : ಗರುಡಿಯೊಳು ಸಾಮುಗಲಿಸುವ ಶಿಷ್ಕರನು ಕುಳ್ಳಿರ್ದೊದಿಸುವ . . . 
ಪರರ ಮನೆಯೊಳು ಜಾತವೆಂದರೆ ಹರುಷದೊಳು ಹಿಗ್ಗುವ ವಿಡಂಬದ ಪರಿಯ 
ನಾಥರು ನೀವು (ಕುವ್ಕಾವಿ. ಓರಿಇ. ೮-೨೦). (ಸಾಮು *- ಕಲಿಸು) 

ಸಾಮುದಾಯಿಕ (ಗು). ೧. ಸಮುದಾಯಕ್ಕೆ ಸಂಬಂಧಿಸಿದ ; ಗುಂಪಿಗೆ 
ಸಂಬಂಧಪಟ್ಟ. ೨. ಒಟ್ಟಾದ ; ಸಮಷ್ಟಿಯ : ಒಂದೊಂದು ದೇಶದ ಜನಕ್ಕೂ 
ಒಂದು ಸಾಮುದಾಯಿಕ ಸ್ವಾಭಿಮಾನ ಸಹಜವಾಗಿರುತ್ತದೆ (ರಾಜ್ಕಶಾ. ೧೨). (ನಾ). 
೩. ಸಮೂಹಕ್ಕೆ ಸಂಬಂಧಪಟ್ಟುದು: ಒಂದು ನಂಬರಿನ ಸರಹದ್ದಿನ 
ಹೊರಗಿರುವ ಸಾಮುದಾಯಿಕವಾದ ಸ್ಥಳ ಅಥವ ಸರ್ಕಾರಿ ಫಡನಂಬರಿನಲ್ಲಿ . . . 
ವಿನಿಯೋಗಿಸಿಕೊಂಡಿದ್ದರೆ ಅದನ್ನು ಗ್ರಾಮನೌಕರರು ತಡೆಯುವುದು (ಭೂಮಿಳ. ೩೭). 

[ಸಂ.] 

ಸಾಮುದ್ರ (ಗು). ೧. ಸಮುದ್ರಕ್ಕೆ ಸಂಬಂಧಿಸಿದ; ಕಡಲಿನ. (ನಾ). 
೨. ಸಮುದ್ರದ ಮೇಲೆ ವ್ಮಾಪಾರ ಮಾಡುವವನು; ಸಮುದ್ರವ್ಯಾಪಾರಿ. 
೩. ಸಮುದ್ರದ ಉಪ್ಪು ; ಕಡಲುಪ್ಪು : ಸಾಮುದ್ರಂ ಗರ್ದುಗಿನ ಕೊನೆ ಸಾಮಾನ್ಮಂ 
ಸರ್ವರೋಗಹರಂ (ಅಶ್ವಶಾ. ೬-೩೫). ೪. ಒಂದು ಬಗೆಯ ಸಮುದ್ರ ಪ್ರಾಣಿಯ 
ಮೂಳೆ ; ಸಮುದ್ರದ ನೊರೆ. ೫. ಶರೀರದ ಮೇಲಿನ ಗುರುತು ,- ಚಿಹ್ನೆ. 

[ಸಂ.) 

ಸಾಮುದ್ರಕ (ನಾ). ೧. ಎ ಸಾಮುದ್ರ ೩.೨. ಮುಖ್ಯವಾಗಿ ಅಂಗೈ ರೇಖೆಗಳ 
ಮತ್ತು ಶರೀರದ ಮೇಲಿನ ಗುರುತುಗಳ ಆಧಾರದ ಮೇಲೆ ಮನುಷ್ಯನ 
ಭವಿಷ್ಯವನ್ನು ತಿಳಿಸುವ ಶಾಸ್ತ್ರ ; ಭವಿಷ್ಯಶಾಸ್ತ್ರ : ಸಕಲವಾದ ಸಾಮುದ್ರಕದಲ್ಲಿ 
ಹೇಳಿ ಇರುವ ಮುವ್ವತ್ತೆರಡು ಲಕ್ಷಣಗಳುಳ್ಳಂಥವನಾಗಿ (ಶಿವದ. ೨೨೪-೧೪). ಸಂ.) 

ಸಾಮುದ್ರಲವಣ (ನಾ). ಎ ಸಾಮುದ್ರ ೩ : ಸಾಮುದ್ರಲವಣ, ಪದ್ಮಕೇಸರ, 
ಇವೆರಡನು ಸಮಾಂಶವಾಗಿ ತೆಗೆದುಕೊಂಡು ನೀರಿಂದ ಅರೆದು ಪಾನವ ಮಾಡಿಸಲು 
ಓತಿಯ ಎಲ್ಲಾ ವಿಷಗಳೂ ಶಮನವಹವು (ವೈದ್ಮಸಾ. 11. ೨೨೦). (ಸಂ.] 

ಸಾಮುದ್ರಿಕ (ಗು). ೧. ಎ ಸಾಮುದ್ರ ೧. ೨. ಸಮುದ್ರದ ಮೇಲೆ 
ಸಂಚಾರಮಾಡುವ. ೩. ಭವಿಷ್ಯವನ್ನು ಸೂಚಿಸುವುವು ಎನ್ನಲಾದ, 
ಮುಖ್ಯವಾಗಿ ಅಂಗೈ ಮೇಲಿನ ಗೆರೆಗಳು ಅಥವಾ ಶರೀರದ ಮೇಲಿನ 
ಗುರುತುಗಳಿಗೆ ಸಂಬಂಧಿಸಿದ. (ನಾ). ೪. ಎ ಸಾಮುದ್ರಕ ೨ : ಬಾಹುಬಲಿಗೆ 
ಕಾಮತಂತ್ರ ಸಾಮುದ್ರಿಕಾಯುರ್ವೇದ ಧನುರ್ವೇದ ಹಸ್ತೃಶ್ಚತಂತ್ರ ರತ್ನ ಪರೀಕ್ಷೆಗಳುಮಂ 
. - * ಉಪದೇಶಂಗೆಯ್ದಂ (ಆದಿಪು ೮-೬೦ ವ). ೫. ಮುಖ್ಯವಾಗಿ ಹಸ್ತರೇಖೆಗಳ 
ಆಧಾರದ ಮೇಲೆ ಭವಿಷ್ಯವನ್ನು ಹೇಳುವವನು ; ಸಾಮುದ್ರಿಕಶಾಸ್ತ್ರವನ್ನು 
ಬಲ್ಲವನು ; ಜ್ಯೋತಿಷಿ : ಸಾಮುದ್ರಿಕರಿಗೆ ಕೈತೋರಿಸಿದ್ದನ್ನು ಬಹಳ ಜನರು 
ಬಚ್ಚಿಡುವರು (ನಿರಾಭ. ೧೬೮). ೬. ಹಸ್ತರೇಖೆ ಅಥವಾ ದೇಹದ ಮೇಲಿನ 
ಗುರುತುಗಳಿಂದ ಸೂಚಿತವಾಗುವುವೆಂದು ಹೇಳಲಾಗುವ ಅದೃಷ್ಟ, - ಭಾಗ್ಯ: 
ಎನ್ನಯ ಸಾಮುದ್ರಿಕವಿಂತಿರಲು ನಂಬಿದರಿಂಬೆನೆ ಜನ ಮೆಚ್ಚಿರಲು ಶಿವಗಾಯಿತು ಮರುಳ್ಗಳ 
ಬಲುಕಾಟ (ಗಣೇಶ. ೮-೧೯೧). ೭. ಒಂದು ಬಗೆಯ ಔಷಧೀಸಸ್ಕ ; ಸಮುದ್ರ 
ಫಲ (7) : ವಿದಿತಂ ಸಾಮುದ್ರಿಕಮಂ ಸದಮಲತಕ್ರಮುಮನೊಂದುತಿಂಗಳ್ವರ 
ಮಿಕ್ಕಿದೊಡೆ ಮಟ*ಗಾಲದೊಳ್‌ ಬಡಗುದುರೆಗೆ ಬಲಮಕ್ಕುಂ (ಅಶ್ಶಶಾ. ೭-೫೦). [ಸಂ.) 


ಸಾಮುದ್ರಿಕಜ್ಜ 


ಸಾಮುದ್ರಿಕಜ್ಜ (ನಾ). ಎ ಸಾಮುದ್ರಿಕ ೫ : ಶ್ರೀಗಾಗರನೆಂತೆನಿಸಿದನೀ ಗರುವರ | 
ಹಿರಿಯನೆಂದು ರೇಖಾವಳಿಯಂ ತೂಗಿ ಪರಿಕಿಸುತೆ ಕರದೊಳ್‌ ನೈಗಮಸಾಮುದ್ರಿ | 
ಕಜ್ಜರಿಂತೆಂದೊರೆದರ್‌ (ವಸ್ತವಂ. ೫-೩೩). [ಸಂ.) 

ಸಾಮುದ್ರಿಕಾಲಕ್ಷಣ (ನಾ). ಮುಖ್ಯವಾಗಿ ಅಂಗೈ ಮೇಲಿನ ವೈಶಿಷ್ಟ್ಯ 
ಪೂರ್ಣವಾದ ಗುರುತು, ಗೆರೆ ಮುಂತಾದುವು ಮತ್ತು ಅವುಗಳಿಂದ 
ಸೂಚಿತವಾಗುವ ಫಲನಿರೂಪಣೆ : ಇಲ್ಲಿ ಸಾಮುದ್ರಿಕಾಲಕ್ಷಣವನ್ನು ಹೇಳಲಾಗುತ್ತದೆ 
(ರೂಢಿ). |< ಸಂ.ಸಾಮುದ್ರಿಕ ಲಕ್ಷಣ] 

ಸಾಮುದ್ರಿಕಾಶಾಸ್ತ್ರ (ನಾ). ಸಾಮುದ್ರಕ ೨: ಅವರು ಸಾಮುದ್ರಿಕಾ 
ಶಾಸ್ತ್ರದಲ್ಲಿ ಬಹಳ ಪ್ರಸಿದ್ಧರು (ರೂಢಿ). (೬ ಸಂ. ಸಾಮುದ್ರಿಕಶಾಸ್ತ್ರ] 

ಸಾಮುದ್ರಿಕೆ (ನಾ). ಎ ಸಾಮುದ್ರಿಕಾಲಕ್ಷಣ. ಸಂ. ಸಾಮುದ್ರಿಕ] 

ಸಾಮೂಹಿಕ (ಗು). ೧. ಒಟ್ಟಾಗಿರುವ ; ಗುಂಪಿನ : ಬಿಳಿಯ ಉಡುವನ್ನು ಧರಿಸಿದ 
ಮಕ್ಕಳು ಸಾಮೂಹಿಕ ಕವಾಯತು ಮಾಡಿದರು (ಕಪಪ. ೪-೩೫). ೨. ಎಲ್ಲರಿಗೂ 
ಸಂಬಂಧಿಸಿದ ; ಸಾರ್ವಜನಿಕ : ಈ ಒಲೆಯನ್ನು . . . ವಿದ್ಕಾರ್ಥಿಗೃಹಗಳು, 
ಉಪಾಹಾರಗೃಹಗಳು, ಆಸ್ಪತ್ರೆಗಳು ಮೊದಲಾದುವುಗಳ ಸಾಮೂಹಿಕ ಅಡುಗೆಮನೆಗಳಿಗೆ 
ತಕ್ಕಂತೆಯೂ ಹೊಂದಿಸಿಕೊಳ್ಳುವುದು ಸಾಧ್ಯವಿದೆ (ಅಡುಸೌ. ೨೪); ನಾನು ಯಾವ 
ಸಾಮೂಹಿಕ ಕೆಲಸವನ್ನೂ ಮಾಡಿಯೇ ಇಲ್ಲ (ಶಾಲೆಮ. ೧೭೫). (ನಾ). ೩. 
ಸಾಮುದಾಯಿಕ ೩ : ಅವರು ನಡೆಸುತ್ತಿರುವ ಚಳುವಳಿ ಸಾಮೂಹಿಕವಾದುದು 
ರೂಢಿ). [ಸಂ.] 

ಸಾಮೂಹಿಕನಿಧಿ (ನಾ). ಸಾರ್ವಜನಿಕರ ಕೆಲಸಗಳಿಗಾಗಿ ಮಾಸಲಿಟ್ಟ ಹಣ ; 
ಪುದುವಟ್ಟು : ನೀವೊಂದಿಷ್ಟು ಹಣ ಕೊಡಬೇಕಾಗುತ್ತದೆ. ಆ ಹಣವನ್ನು ಸಹ 
ಸಾಮೂಹಿಕನಿಧಿಗೆಂದು ನಿಮಗೇ ಹಿಂದಿರುಗಿಸಿ ಬಿಡುತ್ತಾರೆ (ಪುನರು. ೨೯೩). [ಸಂ.] 

ಸಾಮೂಹಿಕಬೇಸಾಯ (ನಾ). ಎಲ್ಲರೂ ಒಟ್ಟಾಗಿ ನಡೆಸುವ ಬೇಸಾಯ, - 
ಕೃಷಿ : ಅವರ ಮಾತಿನಿಂದ ನಾಸ್ತ್ಯ ಆ ಹಳ್ಳಿಯ ಸಾಮೂಹಿಕಬೇಸಾಯದ ಅಧ್ಯಕ್ಷೆಯೆಂದು 
ತಿಳಿಯಿತು (ಯೋಧಪು. ೩). [ಸಾಮೂಹಿಕ 3- ಬೇಸಾಯ (ಆ ಬೆವಸಾಯ)] 

ಸಾಮೆ "ಸಾವೈ' ನೋ. 

ಸಾಮೆಯಕ್ಕಿ "ಸಾವೆಯಕ್ಕಿ' ನೋ. 

ಸಾಮೆಯನ್ನ (ನಾ). ಸಾಮೆಅಕ್ಕಿಯಿಂದ ಮಾಡಿದ ಅನ್ನ : ಮೂರುದಿನವೂ 
ಸಾಮೆಯನ್ನವನ್ನೇ ತಿನ್ನಬೇಕು (ಸಕವೈ. ಪರಿ. ೪೯೩). [ಸಾಮೆ (< ಸಾವೆ,) * ಅನ್ನ] 

ಸಾಮೆಹುಲ್ಲು (ನಾ). ಒಂದು ಬಗೆಯ ಹುಲ್ಲು : ಸಾಮೆ, ಸಾಮೆಹುಲ್ಲು 
(ಮೈಣಔಗಿ. ೫೯-೧೧೮೯). [ಸಾಮೆ (< ಸಾವೆ,) + ಹುಲ್ಲು (ಇ ಪುಲ್‌) 

ಸಾಮೋದ್ಭವ (ನಾ). ಆನೆ ; ಗಜ : ""ಮಾತಂಗಃ ದ್ವಿರದಃ . . . ಸಾಮೋದ್ಭವ;, 
ಸಿಂಧುರಃ- ಈ ೧೪ ಆನೆಯ ಪೆಸರ್‌'' (ಹಲಾಯು. ೩೬-೬೧); ನವವರೂಥಾವಳಿಯ 
ಸುರಪನ ಧವಳದಂತಿಯ ವಿಗಡಸಾಮೋದ್ಭವ ಘಟಾಳಿಯ ಗರುವಸೇನೆಯ ಕಾಣ | 
ಲಾಯ್ತಲ್ಲಿ (ತೊರರಾ. ೬-೭-೨೧). [ಸಂ.] 

ಸಾಮೋಪಚಾರ (ನಾ). ಹಿತವಾದ ಮಾತು, ನಡವಳಿಕೆಗಳಿಂದ ಮಾಡುವ |35 
ಸಮಾಧಾನ : ಆದಷ್ಟು ಸಾಮೋಪಚಾರದಿಂದ ಅವರ (ಕೈಕೆಳಗಿನವರ) ಕೈಲಿ ಕೆಲಸಾ 
ತಕ್ಕೊಳ್ಳಬೇಕು (ಮುಂಬಯಿ. ೪-೭೬). [ಸಂ.] 

ಸಾಮೋಪಾಯ (ನಾ). ೧. (ಕಾರ್ಯಸಾಧನೆಗಾಗಿ) ಮೃದುವಚನ, ಒಳ್ಳೆಯ 
ನಡವಳಿಕೆಗಳಿಂದ ಒಲಿಸಿಕೊಳ್ಳುವ ತಂತ್ರ,- ಯುಕ್ತಿ: ಕೇವಲ ಸಾಮೋಪಾಯ 
ಕ್ಕಾಗಿ ಅವನು ಅಂತೆ ವರ್ತಿಸುತ್ತಿರಲಿಲ್ಲ (ಪುನರು. ೩೯೧): ಎಂಥವರಿಗೂ "ಗಿಲೀಟು |40 
ಮಾಡಿ' ತನ್ನ ಕಾರ್ಯ ಸಾಧಿಸಿಕೊಳ್ಳುವ ಸಾಮೋಪಾಯಗಳು ಅವನಲ್ಲಿದ್ದವು 
(ಕಂಬಹು. ೧೩). ೨. [ರಾಜನೀ। ಶತ್ರುವನ್ನು ಗೆಲ್ಲುವ ನಾಲ್ಕು ಉಪಾಯಗಳಲ್ಲಿ 
ಒಂದು; ವೈರಿಯೊಡನೆ ಸಂಧಾನವನ್ನು ನಡೆಸಿ ಮಾಡಿಕೊಳ್ಳುವ ರಾಜಿ ,- 
ಸಂಧಿ : ಸಾಮಜದಿಂದ ಪುಟ್ಟಿದ ಕದನ ಸಾಮೋಪಾಯದಿಂದ ಕದಲುವವೆಂದಾ 
ಸಚಿವೋತ್ತಮನನುವದಿಸಲಾ ನುಡಿಯನು ಕೇಳಿ . . . ಪೇಲ್ದನಿಂತೆಂದು (ಚಂಪ್ರಸಾಂ. | 

ಸಂ.) 


20 


ಮ್ಲ 


45 


೨೦-೯೬). 


೮೪೭೮ 


ಸಾಮ್ರಾಜ್ಯ 


ಸಾಮ್ಯ (ನಾ). ಒಡೆತನ; ಯಜಮಾನಿಕೆ : ಮಲ್ಲಿಕ(ಕಾ)ರ್ಜುನಭಟ್ಟಾರರ 
ಶಿಷ್ಕರ್‌ ಚನ್ಹತೇಜಭಟ್ಟಾರರ್ಗೆ ಮಾವಿನೂರೊಳ್‌ ಬಗೆಗ [ನು] ಕೊಟ್ಟಂ ಸಾವಿರ(0) 
ಬಳ್ಳಿಯ ತೋಣ್ವದ ಸಾಮ್ಮಮ ಮುಗಿನ ಕಾಡಮ್ಮನುಂ ಎಆ್‌ನಾಗನುಂ ಕುಪ್ಪನುಂ 
ಮಾದನುಂ ಒಕ್ಕಲ್ಪನಂಗೆಯ್ಕೆ (ಎಇ.x೩೪1. ೬೨-೧೫: 906); ಕೋಗೆಟ್‌ಯ 
ಚತುರಾಘಾಟ್ಟದೊಳಾದ ಮಣ್ಣ ನೀರೆ ಸಾಮ್ಮಕ್ಕಂ ದಣ್ಣದೋಸಮೆಲ್ಲ ಬಸದಿಗೆ 
| (ಸೌಣಣ. 1-4, ೩೭-೨೪; ೪2). [ಆ ಸಂ. ಸ್ವಾಮ್ಯ] 
ಸಾಮ್ಮ (ನಾ). ೧. ಸಮಾನ; ಸರಿಸಮ: ''ಪಡಿಪಾಟಿ ಪಾಂಗು ಪಾಸಟಿ 
. ಜೋಡಿಯು ಭಂಗಿ ಸಾಮ್ಮ'' (ಶಬ್ದಮಂ. ೫೬); ಪೊಸೆಯಿಸುವರ್ಡ್‌ 
ಕ್ರಿಯೆಯಿಂ ಪ್ರಸಿದ್ಧ ವಸ್ತುವಿನ ದೊರೆಗೆ ವರೆ ಸಾಮ್ಮಂ (ಕಾವ್ಮಾವ. ೭೦೧). 
೨. ಸಾದೃಶ್ಯ; ಹೋಲಿಕೆ : ಪುಷ್ಪಗರ್ಭಿತನವವಸಂತದ ಲಸಲ್ಲತೆಗೆ ಪಣ್‌ 
ಬೀತುವೋದ ಮಾಗಿಯ ಮರದ ಸಾಮ್ಮಮೇಂ? (ಚತ್ರಾಂಗ. ೭೪-೨೦೩೬); ಇಲ್ಲಿ ಸಾಮ್ಮಗಳ 
ವರ್ಣನೆಯನ್ನು ಮಾಡಬೆಯೇ "ವೃತಿರೇಕ'ವನ್ನು ಮಾತ್ರ ತೋರಿಸಿದೆ (ಧ್ವನ್ಮಾಲೋ. 6೫). 
೩. ಹೊಂದಾಣಿಕೆ; ಸಾಮರಸ್ಕ. ೪. ಸಂಗೀತ, ನೃತ್ಯ ಮುಂತಾದುವು 
ಗಳಲ್ಲಿಯ ತಾಳದ ಸಮತ್ವ: ""ಲಯಃ - ೧ ಸಾಮ್ಮಂ - ನೃತ್ತಗೀತವಾದ್ಮಗಳು 
ಸರಿಯಾಗಿರುವದಕ್ಕೆ ಹೆಸರು” (ಸದಾಂ. ೬೦). ೫. ಪಕ್ಷಪಾತವಿಲ್ಲದಿರುವಿಕೆ ; 
ಸಮತೆ. ೬. ಯೋಗ್ಯವಾದುದು; ತಕ್ಕುದು: ಉಂಡು ಬದುಕುವ ಬಹಳ 
` ಭಾಗ್ಕರ ಕಂಡಸೂಯಂಬಡುವ ಖಡ್ಡರ ಭಂಡರೆನ್ನದೆ ಲೋಕ ನಿನಗಿದು ಸಾಮ್ಕವಲ್ಲ 
(ಕುವ್ಮಾಸ. ೧೨-೪೯). ಸಂ.) 
ಸಾಮ್ಯತೆ (ನಾ). ಹೋಲಿಕೆ; ಸಾದೃಶ್ಮ : ಉಪಮಾನ - ಯಾವ ವಸ್ತುವಿನ 
ಸಾಮ್ಯತೆಯ ಕೊಡತಕ್ಕದ್ದೋ, ಆ ವಸ್ತು (ಗಂಗಾಮ. ಕಿ). (ಸಂ. ಸಾಮೃತಾ। 
ಸಾಮೃತ್ವ (ನಾ). ಇ ಸಾಮ್ಯತೆ : "“ಸಾಮೃತ್ವ!ವಾಠಾ. ಸಾಮ್ಯ)ದೊಳಗುಲ* 
ಭಂಗದೊಳ್‌ ಪಾಟಿ'' (ಶಬ್ದಮಂ. ೯೧). [ಸಂ.) 
ಸಾಮ್ಯದೋಷ (ನಾ). ಹೋಲಿಕೆಯಿಂದಾದ ತಪ್ಪು ,- ಪ್ರಮಾದ : ಚೋರನನು 
ಕಾಣುತ್ತ ಮರಳಿದು ಚೋರನೆಂದೊಡೆ ಪತಿತನನು ನಿಷ್ಠೂರತನದಿಂ ಪತಿತನೆಂದೊಡೆ 
ಸಾಮೃದೋಷವದು (ಕುವ್ಮಾಉ. ೪-೯೧). ([ಸಂ.] 
ಸಾಮೃಪ್ರತೀತಿ (ನಾ). ಹೋಲಿಕೆಯ ಭಾವನೆ : ಪ್ರತಿವಸ್ತೂಪಮೆ ಸಾಮ್ಮಪ್ರತೀತಿ 
ಯಿಂದಂ ಸಮಾನವಸ್ತುನ್ಮಸನಂ ಪ್ರತಿಪಾದಿಸುವುದಭೇದಾತ್ಮತೆಯಿಂದುಪಮೆಯನದಲ್ತೆ 
ರೂಪಕಮಕ್ಕುಂ (ಕಾವ್ಮಾವ. ೬೮೫). ([ಸಂ.| 
ಸಾಮ್ಯವಾದ (ನಾ). ಎಲ್ಲರೂ ಸಮಾನರೆಂದು ಪ್ರತಿಪಾದಿಸುವ ಒಂದು 
(ರಾಜಕೀಯ) ತತ್ತ್ವ ; ಸಮತಾವಾದ : ಮನುಷ್ಯರಲ್ಲೂ ಇತರ ಪಶುಪಕ್ಷಿ 
ಸ್ಥಾವರಗಳಲ್ಲೂ ಬಾಹ್ಮಶರೀರಗಳಲ್ಲಿ ತಾರತಮ್ಮವಿರುವ ಹಾಗೆ, ಆತ್ಮಸ್ವರೂಪದಲ್ಲೂ 
ಮನುಷ್ಕಾದ್ಕಾಕಾರಭೇದವಾದ ಏಕಾತ್ಮವಾದಕ್ಕೂ ಸಾಮ್ಮವಾದಕ್ಕೂ ಸಾಕ್ಟಾತೃತಿ 
ಪಕ್ಷವಾಗಿರುವುದು (ಹಿಂದಸಾ. ೨೬೭); ಪ್ರಾಣಿಗಳಿಗೂ ಇಲ್ಲಿ ಸಾಮ್ಕವಾದದ ಚಿಂತೆ... 
ಕತ್ತೆ ಹಿಂಡಿಗೆ ಒಂದು ಕಡೆಯಲ್ಲಿ ಸಾಮ್ಮವಾದದ ಬೋಧೆ ಬರದಿಂದ ಸಾಗುತ್ತಿತ್ತು 
(ಕೋಗಿಲೆ. ೨-೪೪). ಸಂ.) 
ಸಾಮ್ಯವಾದಿ (ನಾ). ಸಮತಾವಾದದ ತತ್ತ್ವಗಳನ್ನು ಅನುಸರಿಸುವ ವ್ಯಕ್ತಿ ; 
ಸಮಾಜವಾದಿ : ಮೇಲಿನ ಸಂಗತಿಗಳನ್ನು ಗಮನಿಸಿದಲ್ಲಿ ಧರ್ಮದ ವಿರುದ್ಧವಾಗಿ 
ಸಾಮ್ಮವಾದಿಗಳು ಎತ್ತಿದ ಆಕ್ಷೇಪಣೆಗಳು ಸರಿ, ನ್ಕಾಯವಾದವುಗಳು - ಎಂದು 
ಎನಿಸಬಹುದು (ಧರ್ಮಸಾ. ೧೬). (ಸಂ. ಸಾಮವಾದಿನ್‌) 
ಸಾಮ್ರಾಜ್ಞಿ (ನಾ). ೧. ಸಾಮ್ರಾಜ್ಯದ ಒಡತಿ ; ಚಕ್ರವರ್ತಿನಿ : ಅತ್ತಿಮಬ್ಬೆ ನೀನು 
ಧರ್ಮಸಾಮ್ರಾಜ್ಯಸಾಮ್ರಾಜ್ಞಿ ! (ದಾನಚಂ. ೧೭೬). ೨. ಸಾಮ್ರಾಟನ ಹೆಂಡತಿ. 
[ಆ ಸಂ. ಸಮ್ರಾಜ್ಞೀ। 
ಸಾಮ್ರಾಜ್ಯ (ನಾ). ೧. ಸಾರ್ವಭೌಮಾಧಿಕಾರವನ್ನುಳ್ಳ ರಾಷ್ಟ್ರ ; ಚಕ್ರಾಧಿಪತ್ಯ: 
ಹೇಯಂ ಸಾಮ್ರಾಜ್ಯಮುಪಾದೇಯಂ ಪ್ರವ್ರಜ್ಯಮೆಂದು ಮಾಣದೆ ರಾಜ್ಕಶ್ರೀಯಂ ಕೊಟ್ಟಂ. 
ಮುಕ್ತಿಶ್ರೀಯಂ ಬಗೆದರ್ಕಕೀರ್ತಿಗಾಗಳ್‌ ಭರತಂ (ಆದಿಪು. ೧೬-೬೨); ಶಿಕ್ಪಾಪುರಸ್ಸರಂ 
ಸಕಲಸಾಮ್ರಾಜ್ಮಶ್ರೀಯಂ ಶ್ರೀಷೇಣಭೂಪತಿ ನಿಜತನೂಜನೊಳ್‌ ನಿಯೋಜಿಸಿ 


ಸಾಮ್ರಾಜ್ಯಕ್ರಿಯೆ 


(ಚಂದ್ರಪು ೪-೨೪ ವ); ಅಡವಿಯೇ ಸಾಮ್ರಾಜ್ಯ ನಿಮ್ಮಡಿಯೊಡನಿರಲು ನೀವಿಲ್ಲ! ದಾ| 
ಪುರವಡವಿ ನಮಗಹುದು (ಕುವ್ಮಾಎ. ೧-೯). ೨. (ರಾಷ್ಟ್ರದ) ಪರಮಾಧಿಕಾರ | 
ಆಧಿಪತ್ಯ. ೩. [ಜೈನ] ಮೋಕ್ಷಕ್ಕೆ ಸಂಬಂಧಿಸಿದ ಏಳು ಉತ್ತಮಸ್ಥಾನಗಳಲ್ಲಿ 


ಒಂದು: ಸಜ್ಜಾತಿಸದ್ಭ್ಸಹಿತ್ವಪಾರಿವ್ರಾಜ್ಯಸುರೇಂದ್ರತ್ವಸಾಮ್ರಾಜ್ಯ್ಕಪರಮಾರ್ಹಂತ, 


ಲ್ನ I 


ಪರಿನಿರ್ವಾಣವೌುಂಬೇಟುಂ 
(ಆದಿಪು. ೧೫-೧೬ ವ). ೪. ಐವತ್ತುಮೂರು ಬಗೆಯ ಗರ್ಭಾನ್ವಯ ಕ್ರಿಯೆಗಳಲ್ಲಿ 
ಒಂದು; ಭೂಮಂಡಲಾಧಿಪತ್ಕವನ್ನು ಪಡೆದು ದುಷೃಶಿಕ್ಷಣ, ಶಿಷ್ಟ 
ಪರಿಪಾಲನೆಯನ್ನು ಮಾಡುತ್ತಾ ಧರ್ಮದಿಂದ ರಾಜ್ಕ ಪರಿಪಾಲನೆ 
ಮಾಡುವುದು: ದ್ವಾದಶಾಂಗದೊಳ್‌ ಪೇಖ್ದಾದಾನ ಪ್ರೀತಿ ಸುಪ್ರೀತಿ . . .| 
ಚಕ್ರಾಭಿಷೇಕ ಸಾಮ್ರಾಜ್ಕಪರಿನಿಷ್ಠಮಣಯೋಗಸಮ್ಮಹಾರ್ಹಂತೃವಿಹಾರಯೋಗ್ಮ | 10 | 
ತ್ಕಾಗೆ ನಿವ್ಯಾತಿಯೆಂಬಯೃತ್ತುಮೂಲು ಗರ್ಭಾದಿ ನಿರ್ವಾಣಪರ್ಯಂತಂಗಳಪ್ಪ | 
ಗರ್ಭಾನ್ವಯಕ್ರಿಯೆಗಳುಂ (ಆದಿಪು ೫೫-೧: ವ). (ಸಂ) | 
ಸಾಮ್ರಾಜ್ಯಕ್ರಿಯೆ (ನಾ). ಎ ಸಾಮ್ರಾಜ್ಯ ೪ : ಚಕ್ರರತ್ನಂಬೆರಸು ನಿಧಿರತ್ನಂಗಳಂ | 
ಪೂಜಿಸಿ . . . ಶ್ರೀದೇವಿಯರುಂ ಸರಿದ್ದೇವಿಯರುಂ ವಿಶ್ವೇಶ್ವರಾದೇವಿಯರುಂ ತಂತಮ್ಮ ' 
ನಿಯೋಗದೊಳ್‌ ಓಲಗಿಸಿ ಸುಖಮಿರ್ಪುದು ಸಾಮ್ರಾಜ್ಮಕ್ರಿಯೆ (ಚಾವೂಪು. ೨೧೯). | | 
(ಸಂ. ಸಾಮ್ರಾಜ್ಯಕ್ರಿಯಾ] 
ಸಾಮ್ರಾಜ್ಯಶಾಹಿ, ಸಮ್ರಾಜ್ಮಷಾಹಿ (ನಾ). ೧. ಚಕ್ರಾಧಿಪತ್ಯದ ಸರ್ವಾಧಿಕಾರ; 
ಸಾರ್ವಭೌಮತ್ವದ ಅಧಿಕಾರ: ಈ ಸಾಮ್ರಾಜ್ಯಶಾಹಿಗೆ ಹತ್ತೊಂಭತ್ತನೆಯ 
ಶತಮಾನದಲ್ಲಿ ಸುಗ್ಗಿಯ ಅನುಭವವಾಗಿತ್ತಂತೆ (ಐಶಿಸಂ. ೪); ಬ್ರಿಟಿಷ್‌ ಸಾಮ್ರಾಜ್ಯಶಾಹಿಯ | 
ಹಿಂಸೆ, ದಬ್ಬಾಳಿಕೆ, ಕ್ರೂರಶಿಕ್ಷೆಗಳ ಪರಿಣಾಮ ಹೀಗೇ ಆಯಿತು (ಆತ್ಮಾರ್ಪ.' ೧೩೦). |20 
೨. ಸಾರ್ವಭೌಮಾಧಿಕಾರವುಳ್ಳ ವ್ಯಕ್ತಿ; ಸರ್ವಾಧಿಕಾರಿ: ಆ ದಡದ 
ಸಾಮ್ರಾಜ್ಮಶಾಹಿಗಳೆಂದರೇ ವೆಂಕಟಪೂಂಜರು (ಕಂಬಹು. ೨. ಸಾಮ್ರಾಜ್ಯಪಾಹಿ : 
೧. ಬ್ರಿಟಿಷ್‌ ಸಾಮ್ರಾಜ್ಮಷಾಹಿಯನ್ನು ದಿಟ್ಟತನದಿಂದ ಎದುರಿಸಿದ ನಿಮಗೆ ರಂಗನಾಥ, 
ಕಲ್ಲಪ್ಪನಂತಹ ಲಂಚಕೋರ ಹೇಡಿಗಳನ್ನು ಎದುರಿಸುವುದು ಕಷ್ಟವೇನೂ ಅಲ್ಲ 
(ಪಂಜಪಂ. ೧೮೩). (ಸಾಮ್ರಾಜ್ಯ * ಶಾಹಿ] 25 
ಸಾಮ್ರಾಜ್ಯಷಾಹಿ "ಸಾಮ್ರಾಜ್ಮಶಾಹಿ' ನೋ. | 
ಸಾಮ್ರಾಟ (ನಾ). ಚಕ್ರಾಧಿಪತಿ; ಸಾರ್ವಭೌಮ : ಸಾಮ್ರಾಟರ ಪ್ರಭಾವವು | 
ಕುಂದದಂತೆ ನೋಡಿಕೊಳ್ಳಲು ಮತ್ತು ಅಗತ್ಮಬಿದ್ದಂತೆ ಸಾಮ್ರಾಟರ ದಿಗ್ವಿಜಯಗಳಲ್ಲಿ | 


ನೆರವಾಗಲು ಅನೇಕ ಸಾಮಂತ ಅರಸುಗಳು ಅಲ್ಲಲ್ಲಿಯ ಸಂಸ್ಥಾನಗಳಲ್ಲಿ . . . 
ಆಡಳಿತಸೂತ್ರಗಳನ್ನು ವಹಿಸಿಕೊಂಡರು (ನೊಳಂಬ. ೭೦). [ಆ ಸಂ. ಸಮ್ರಾಚ್‌। 
ಸಾಮ್ರಾಣಿ (ನಾ). ೧. ಒಂದು ಬಗೆಯ ಮರದಿಂದ ದೊರಕುವ ಪರಿಮಳ | 
ಯುಕ್ತವಾದ ಧೂಪದ್ರವ್ಮ; ಸಾಂಬ್ರಾಣಿ : ಸಾಮ್ರಾಣಿಯ ಹೊಗೆ. ದೀಪದ | 
ಬೆಳಕು, ಏನೇನೋ ಗಲಾಟೆ (ಹೊಸಕಿ. ೧೨೦). "ಸಾಂಬ್ರಾಣಿ' ಪರಾ. | 
೨. [ಸಂಗೀತ] (?) : ದೇಶೀಯ ವಿಶೇಷಭೇದದಿನಾಚಾರ್ಯವಿರಚಿತಾಭಿನಯ | | 
ಬೇದದಿಂ ಜನಿಯಿಸಿದ ನೂಲುನಾಲ್ವತ್ತುಂ ರಾಗಭೇದದೊಳಮವ' [>| 
ನೋರೊಂದಲಅಾಳ್ವೆರರುವ ಸಾಮ್ರಾಣಿಭೇದದೊಳಂ ಚಚ್ಚಪುಟ ಚಾಚುಪುಟಾದಿ | 
ಸಕಲತಾಳ ಸಂಚಾರಸಮುದಿತಮಪ್ಪಿರ್ಪತ್ತೆಂಟು ROTTER | 
ಗಾಣಂ ಪಾಡಲೊಡರಿಸುವುದುಂ (ಮಲ್ಲಿಪು. ೮-೨೫ ವ). ಹಂ.) | | 
ಸಾಮ್ರಾಣಿಧೂಪ (ನಾ). ಸಾಂಬ್ರಾಣಿಯನ್ನು ಕೆಂಡದ ಮೇಲೆ ಹಾಕುವುದರಿಂದ 
ಉಂಟಾಗುವ ಪರಿಮಳಯುಕ್ತವಾದ ಹೊಗೆ : ರಂಗಮುದ್ರೆಯ ತೊಡೆದು |40 
ಸಾಮ್ರಾಣಿಧೂಪಮಂ ಲಿಂಗಕ್ಕೆ ಗುಪ್ತದಿಂ ಮಂಚರಸನರ್ಪಿಸಲು (ಗುರುಚಾ. ೬-೪೦). | 
[ಸಂ.1 | 


ಸಾಯ್‌ "ಸಾ' ನೋ. 

ಸಾಯ್ಮ "ಸಾಹ್ಮ' ನೋ. 

ಸಾಯ್ಮ (ನಾ). ೧. ಕೊನೆ ; ಮುಕ್ತಾಯ. ೨. ಸಂಜೆ ; ಸಾಯಂಕಾಲ : “ಬೈಗಿನ | 
ಪೊಲ್ತಂ ಸಾಯಮೆಂಬುದು'' (ಹಲಾಯು. ೧೮-೧೦೯); ತತ್ಸಾಯವತಾವರಿಸೆ | | 


೮೪೭೯ 


ಸಾಯರಯಿಲಾಖೆ 


ಕಾಳಾಂಬರವನುಟ್ಟ ನಿಶಿಯಾಂಗನೆಯ ಬಳಗಮೆನೆ ರಾಜಿಸಿದರು ತರುಣಿಯರು 
(ನವಮೋ. ೨೪-೬೨). [ಸಂ.1 


ಸಾಯಂ (ಅ). ಸಾಯಂಕಾಲದಲ್ಲಿ ; ಸಂಜೆಯಲ್ಲಿ : "ಸಾಯಂಫೇರಿ' ಪರಾ. 


[ಸಂ.] 


ಪರಮುಸ್ಥಾನನಾಮಕೃತಾನ್ವಯಕ್ರಿಯೆಗಳಂ | 5 | ಸಾಯಂಕಾಲ (ನಾ). ಹಗಲಿನ ಕೊನೆಯ ಭಾಗ ; ಸಂಜೆ : '"ದಿವಸಾಂತವಬ್ಪಿರುಳು 


ಸಾಯಂಕಾಲಮೆನಿಕು'' (ಮಂಗರಾ. ೨೦-೭); ಸಾಯಂಕಾಲ ಹೆಣ್ಣುಗುಬ್ಬಿಯು 

ಗಂಡನನ್ನು ಕುರಿತು ಆ ದಿನ ನಡೆದ ಸಂಗತಿಯನ್ನು. ಹೇಳಿತು (ನೀತಿಚಂ. 11. ೭): 

ಪ್ರಾತಃಕಾಲದಲ್ಲಾಗಲಿ, ಸಾಯಂಕಾಲದಲ್ಲಾಗಲಿ ಪಡಸಾಲೆಗೆ ನೇರವಾಗಿ 

ಬಿಸಿಲು ಬೀಳದಂತೆ . . . ಮನೆಯನ್ನು ಕತ್ತಲು ಮಾಡಬೇಕಾಗಿಲ್ಲ (ನಂಟರು. ೧೮). 
[ಸಂ.] 


| ಸಾಯಂತನ (ಗು). ೧. ಸಂಜೆಯ ; ಸಂಧ್ಮಾಸಮಯದ : ವನಸಾಯಂತನ 


ಮಲ್ಲಿಕಾಮುಕುಳಕೋಟ್ಕಗ್ರಂಗಳೊಳ್‌ ಕೂಡೆ ನೂತನಸದ್ದಂಧಿಗಳೊಳ್‌ ಮದಾಂಧ 

ಮಧುಪಂ. .. ಪಾಯ್ಜು (ಶಾಂತಿಪು. ೭-೧೨೮). (ನಾ). ೨. ಸಂಜೆ ; ಸಾಯಂಕಾಲ: 

ಆಗಳ್‌ ಸಾಯಂತನದ ನಿಯೋಗಮನೋಳಿಯೊಳೆ ತೀರ್ಚಿ ಸಂಗರವಿಜಯೋದ್ಕೋಗಿ 

ಏಭಿಪೂರ್ವಕಂ ಚೆಲ್ಲಾಗಿರೆ ಹರಿ ದರ್ಭಶಯನತಳಗತನಾದಂ (ವರ್ಧಮಾ. ೪-೩೩). 
[ಸಂ.] 


ಸಾಯಂತನಸಮಯ (ನಾ). ಸಂಜೆಯ ವೇಳೆ ; ಸಾಯಂಕಾಲದ ಹೊತ್ತು : 


ಅನ್ನೆಗಮಾಷಾಢಪೌರ್ಣಮಾಸೀವಾಸರಸಾಯಂತನ ಸಮಯದೊಳ್‌ ಪರಭಾಗಂ 
ಬಡೆದು ಗಗನೋಭಯಭಾಗದೊಳ್‌ ದಿಗ್ಭಿತ್ತಿಗಳುಂ . . . ಬೆಳಗೆ (ಅದಿವು. ಒ- ವ); 
ಸಾಯಂತನಸಮಯಸಮಾರಣಂ ಸೌಖ್ಯಸಾರಸರ್ವಸ್ವಮೆನಿಸಿದಾಗಳ್‌ (ಚಂದ್ರಪು. 


ಆ-೪ ವ). (ಸಂ) 


ಸಾಯಂಫೇರಿ (ನಾ). ರಾಜಕೀಯ ಅಥವಾ ಧಾರ್ಮಿಕ ಉತ್ಸವಗಳ ಆಚರಣೆಯ 


ಅಂಗವಾಗಿ ಸಾಯಂಕಾಲದಲ್ಲಿ ಮಾಡುವ ಸಾಮೂಹಿಕ ಮೆರವಣಿಗೆ : 

ಸಿದ್ದಾಪುರದಲ್ಲಿ ಗಾಂಧಿ ದಿನಾಚರಣೆಯ ನಿಮಿತ್ತ . . . ಸ್ತ್ರೀಯರು ರಾಷ್ಟ್ರಧ್ವಜ ಹಿಡಿದು 

ಸಿದ್ದಾಪುರಕ್ಕೆ ಬಂದು ಸಾಯಂಫೇರಿ ತಗೆದರು (ಕರವ. ೧೪೪). “ಪ್ರಭಾತಫೇರಿ' ಪರಾ. 
[ಸಾಯಂ + ಫೇರಿ] . 


ಸಾಯಂಸಂಧೈ (ನಾ). ಸಂಜೆಯಲ್ಲಿ ಮಾಡುವ ಸಂಧ್ಯಾವಂದನೆ : ನಮ್ಮ 


ನೆರೆಹೊರೆಯ ಒಬ್ಬ ಗೃಹಸ್ತರು ಸಾಯಂಸಂಧೈಗೆ ಕುಳಿತಿದ್ದರು (ಸ್ಮೃತ್ತಿಚಿ. ೨೦). 
[ಸಂ. ಸಾಯಂಸಂಧ್ಯ್ಕಾ! 


30 ಸಾಯಕ, "ಸಾಹ್ಮಕ' ನೋ. 
| ಸಾಯಕ್ಕ (ನಾ). ೧. ಬಾಣ; ಶರ : ತನ್ನಂಕದೊಂದುಗ್ರಸಾಯಕದಿಂ ನಾಯಕರಂ 


ಪಡಲ್ವಡಿಸುತುಂ ತಾಂ ತಂದನಂದಂಬೆಯಂಬಿಕೆಯಂಬಾಲೆಯರೆಂಬ ಬಾಲೆಯ!ರನೇಂ। 
ಭೀಷ್ಮಂ ಯಶೋಭಾಗಿಯೋ (ಪಂಪಭಾ. ೧-೭೪); ವರಗಾಂಗೇಯ ಚಾಪವ- ಮಿಡಿದು 
ಬೆರಳಲಿ ಸಾಯಕವ ತೂಗುತ್ತ ತಡೆದನು ಪಾರ್ಥನುರವಣೆಯ (ಹಕುವ್ಕಾವಿ. ೮-೪೯). 
೨. ಕತ್ತಿ; ಖಡ್ಗ : '"ಕರವಾಲ ಸಾಯಕಂ ರಿಷ್ಟಿ ಮಂಡಲಾಗ್ರಮೆನೆ ಖಲ್ಲಂ'' 


(ವಸ್ತುಕೋ. ೮೪-೬). ಸಂ.) 


ಸಾಯನ (ನಾ). [ಜ್ಯೋತಿ] ಅಯನದ ಗತಿಯನ್ನು ಅನುಸರಿಸಿ ಗ್ರಹಗಳ 


ಸ್ನಾನವನ್ನು ನಿರ್ದೇಶಿಸುವುದು : ಪ್ರತಿಯೊಂದು ನಕ್ಷತ್ರದ ಅವನಾಮಕೋನ, 

ಸವ್ಮಾರೋಹಣಗಳೂ ವರ್ಷ ವರ್ಷಕ್ಕೂ ಬದಲಿಸುತ್ತಿರುತ್ತವೆ. ಪಾಶ್ಚಾತ್ಮಖಗೋಳಜ್ಜರ 

ಈ ಪದ್ದತಿಯನ್ನು ಸಾಯನಪದ್ರತಿ ಎಂದು ನಮ್ಮವರು ಕರೆಯುತ್ತಾರೆ (ನಕ್ಷತ್ರ. ೬೫). 
[ಸಂ.] 


ಸಾಯರ್‌ "ಸಾಯರು' ನೋ. 
|ಸಾಯರ "ಸಾಯರು' ನೋ. 
[ಸಾಯರಬಾಬು "ಸಾಯರುಜಾಬು' ನೋ. 
45 [ಸಾಯರಯಿಲಾಖೆ (ನಾ). ಕಂದಾಯ, ತೆರಿಗೆ ಮುಂತಾದುವುಗಳ ವಸೂಲಿಗೆ 


ಸಂಬಂಧಿಸಿದ ಆಡಳಿತಶಾಖೆ : ದವ್ಸ ಧಾನ್ಯವೇನಾದರ್ರು ತನ್ಹುಕೊಳುವಲ್ಲು 


ಸಾಯರು 


ಸಾಯರಯಿಲಾಖೆಯವರು ಸುನ್ಮ ಬರಬೇಕೆನ್ಹು ಅಡ್ಡಿ ಮಾಡದನ್ನೆ (ಮ್ಮಆರಿ. ೧೯೬೦, | 
೪೩-೬೯: 1812). [ಸಾಯರ ( ಆ ಸಾಯರು) * ಇಲಾಖೆ] 

ಸಾಯರು, ಸಾಯರ್‌, ಸಾಯರ (ನಾ). ಸುಂಕ ; ಜಕಾತಿ : ಕೆಲವು ಡಿಸ್ಟಿಕ್ಟುಗಳಲ್ಲಿ 
ಸಾಯರು ಅಮಾನಿಯಾಗಿಯೂ ಇನ್ನು ಕೆಲವು ಡಿಸ್ಟ್ರಿಕ್ಟುಗಳಲ್ಲಿ ಷಿಕ್ಕಿಯಾಗಿಯೂ 
ನಡೆಯುತ್ತಿತ್ತು (ಚಾಮವಂ. ೩೩೩). ಸಾಯರ್‌ : (ರೈಸ್‌ಗ. 1,೫೬೧). ಸಾಯರ: 
“ಸಾಯರಬಾಬು', "ಸಾಯರಯಿಲಾಖೆ' ಪರಾ. 

[€-- ಆರ. ಸಾಇರ್‌; ಹಿಂ. ಮರಾ. ಸಾಯರ್‌) 

ಸಾಯರುಬಾಬು, ಸಾಯರಬಾಬು (ನಾ). ಸುಂಕ, ಜಕಾತಿ ಮುಂತಾದುವಕ್ಕೆ 
ಸಂಬಂಧಿಸಿದುದು : ಜಮಾನು ಮತ್ತು ಸಾಯರುಬಾಬುಗಳಲ್ಲಿ ಹಿಂದಿನ 
ಮಹಾಪ್ರಭುಗಳವರ ಕಾಲದಲ್ಲಿದ್ದಂತೆಯೇ ತೆರಿಗೆಯನ್ನು ದಾಖಲ್ಮಾಡಿದರು 
(ಮಹಾವಂ. ॥, ೩೦). ಸಾಯರಬಾಬು : ದೇಶದೊಳಗಿನ ಕೆಲವು ಸರಕುಗಳ ಮೇಲೆ 
ಎಕ್ಸಾಯಿಜ್‌ ಅಂದರೆ ಸಾಯರಬಾಬು ಎಂಬ ಜಕಾತಿಯನ್ನು ಅಥವಾ ಕರವನ್ನು ಕೂಡ್ರಿಸಿ 
ಅದನ್ನು ಎತ್ತಲಿಕ್ಕೂ ಯೋಚಿಸಿದನು (ಇಂಗ್ಲಂಡ. ೨೦೩). [೯ ಮರಾ. ಸಾಯರಬಾಬ್‌] 

ಸಾಯಸ (ನಾ). ೧. ಕಷ್ಟ ; ತೊಂದರೆ : ಸತ್ಕವತೀನಂದನಂ ತನ್ನ ಮಕ್ಕಳ 
ಸಾಯಸಂಗಳ್ಲಿ ಮನ್ಮುಮಿಕ್ಕು ಕಣ್ಣ ನೀರಂ ನೆಗಪೆ (ಪಂಪಭಾ. ೭-೫೯ ವ). ೨. ಶ್ರಮ ; 
ಪ್ರಯತ್ನ : ಅನೇಕ ಸಾಯಸದಿಂದ ಗಳಿಸಿದಂತಹ ಧನವನು ಗುರುಲಿಂಗಜಂಗಮಕ್ಕೆ 
ವೆಚ್ಚಿಸಲೊಲ್ಲದೆ . . . ಮಲುಗುತ್ತಿಹನು (ಚನ್ನವ. ಕ. ೪೧೨-೮೭೦) ; ಕೃತಿ | 
ಪೊಸತಾದಡೇನದಕೆ ಕುಂದೆ . . . ನೋಡಿ ಸತ್ಕವಿಪ್ರತತಿಗಳ್ಳೆದೆ ಮೆಚ್ಚುವುದು ಸಾಯಸಮಂ 
ನೇಕ್‌ ಬಲ್ಲ ಸೂರಿಗಳ್‌ (ನನ್ನಚಾ. ೧-೨೬) ; ಕಾಯಸುಖವನು ಬಯಸಿ ಧನವನು 
ಸಾಯಸದಲಾರ್ಜಿಸಿ ಮದಾಂಧರ ಗಾಯಕರ ಪಾಠಕರ ಭಂಡರ ಬಯಕೆಗಳ ಬಯಸಿ | 20! 
(ಅಮೃತ. ೧-೩೨). ೩. ಶ್ರಮದ ಕೆಲಸ ; ಪರಿಶ್ರಮದ ಕೆಲಸ : ಸಾಯಸಕ್ಕೊ ಗಾಗಿ | 
ರಕ್ಕಸ ನಾಯಕರು ಕೆಲಕೆಲರು ಬೆರಳನು ಬಾಯಲಿಟ್ಟರು ವಾನರಂಗಳ ಗಾಯದುರ | 
ವಣೆಗೆ (ಕೌಶಿರಾ. ೨೦-೨೬). [ಆ ಸಂ. ಸಾಯಾಸ। 

ಸಾಯಸಂಗೊಳ್‌, ಸಾಯಸಗೊಳ್‌, ಸಾಯಸಗೊಳ್ಳು (ಕ್ರಿ). ೧. ಕಷ್ಟಪಡು ;| 
ತೊಂದರೆಗೆ ಒಳಗಾಗು : ಮಾಯೆ ಸದ್ರೂಪಿಣಿಯದೀ ನಿಖಳಜಗವಾಗಿ | 25 
ಸಾಯಸಂಗೊಳುತಮಿಹುದೆಂದೊಡೇನು (ಅನುಸಾ. ೧-೫-೩). ವಿ. ಆಯಾಸ 
ಕ್ಕೊಳಗಾಗು; ಬಳಲು : ಸಾಧಕಜನಂಗಳನ್ಮಶಾಸ್ತ್ರ ಸಂಭ್ರಮಗಳಲ್ಲಿ ಸಾಯಸಂ 
ಗೊಳ್ಳದೆ (ಪರಮಾ. ೮೮). ಸಾಯಸಗೊಳ್‌ :.೨. ಕಂಪಿಲರಾಯಗೆ ತಲೆದೊಡವಾದೆನ್ನೀ 
ನಳಿತೋಳ ಕೊಡುವೆನೆ ನಿನಗೆ ಸಾಯಸಗೊಳಬೇಡ (ಕುರಾಸಾಂ. ೩೪-೮೧); ಕಾಯಕವನು | 
ಮಾಡಿ ಸಾಯಸಗೊಳಲೇಕೆ (ಅಮುಸಾಂ. ೭-೫೯). ಸಾಯಸಗೊಳ್ಳು : ೧. ವಾಯುವ |30 
ಹಿಡಿದು ದಂಡವ ಕೊಂಡು ಸಾವರ ಹಿಡಿದು ಸಂಕದೋಲೆಯನಿಕ್ಕಿ ವಿಧಿಯಲ್ಲಿ 
ಸಾಯಸಗೊಳ್ಳದೆ . . . ಇವನೇನೆನ್ನದಿಪ್ಪುದೇ ಸರ್ವಜ್ಞಾನದ ಒಳಗು (ಮೋಳಿಮಾ. 
೧೦೫-೪೧೮). [ಸಾಯಸ * ಕೊಳ್‌ ] 

ಸಾಯಸಗೊಳ್‌ "ಸಾಯಸಂಗೊಳ್‌' ನೋ. 

ಸಾಯಸಗೊಳಿಸು (ಕ್ರಿ). ಕಷ್ಟಕ್ಕೆ ಒಳಗಾಗಿಸು; ತೊಂದರೆಪಡಿಸು: ಕಬ್ಬ ಕಡಿದಡೆ 
ಬಂಡಿಸಿದಡೆ . . . ನಾನಾಪ್ರಕಾರದಲ್ಲಿ ಸಾಯಸಗೊಳಿಸಿದಡೆಯು ಮಿಗೆಮಿಗೆ 
ಮಧುರವಾಗಿಪ್ಪುದಲ್ಲದೆ ವಿಷವಾಗದು (ಚನ್ನವ.ಕ. ೧೨೮-೨೮೬). 

[ಸಾಯಸಗೊಳ್‌ (೬ ಸಾಯಸಂಗೊಳ್‌) 4 - ಇಸು) 

ಸಾಯಸಗೊಳ್ಳು "ಸಾಯಸಂಗೊಳ್‌' ನೋ. 

ಸಾಯಸವಡು (ಕ್ರಿ). ಕಷ್ಟಪಡು; ತೊಂದರೆಗೊಳಗಾಗು : ಜೀಯ ಪರಾಕಿದು 
ಬೇಜ್‌ಂದೋಯರದಿಂ ಬಂದು ವಂದಿಪರ್‌ ಕಿಲಿಯರಸರ್‌ ಸಾಯಸವಡುವರ್‌ 
ಸಂತತಮಾಯೆಸಕಮನೆಳಸಿ ದಟ್ಟಿಗಟ್ಟುವರನಿಬರ್‌ (ಚಿಕವಿ. ೫-೫೮). 

(ಸಾಯಸ + ಪಡು | 


5 


10 


15 


ಸಾಯನಿಗ ."ಸಾಸಿಗ' ನೋ. 


ಸಾಯಾಹ್ನ (ನಾ). ಸಂಜೆ ; ಸಾಯಂಕಾಲ : ಜೀವನದ ಸಾಯಾಹ್ನವು ಸ್ವರ್ಣವನ್ನು 
ಹುಡುಕಿಕೊಂಡು ತೀತವಾಗಿ ಬಿಟ್ಟಿದೆ (ನಿಬಂಧ. 1, ೧೬೦). [ಸಂ.] 


4s 


೮೪೮೦ 


ಸಾಯುಜ್ಯಪದವಿ 


ಸಾಯಾಳು (ನಾ). ಸಹಾಯಕ್ಕಾಗಿ ಇರುವ ಮನುಷ್ಯ ; ರಕ್ಷಣೆಯನ್ನು 

| ನೋಡಿಕೊಳ್ಳುವ ಯೋಧ : ಆಳ ಮೇಳೆಯ ಮುರಿದುದೀ ಸಾಯಾಳು ಸತ್ತುದು 

| ಹಲವು ಪಡಿಬಲದಾಳು ಕೂಡದ ಮುನ್ನ ಕೊಂದನು ಕೋಸಂಖ್ಯೆಗಳ (ಕುವ್ಮಾಕ. 

[ಸಾಯ, (ಆ ಸಾಹ್ಮ ) 4 ಆಳ್ಕು (ಆ ಆಳ್ಕ್‌)] 

ಸಾಯ್ಕಿ "ಸಾ' ನೋ. 

ಸಾಯ್ಕಿ (ನಾ). ನೆರವಾಗುವವಳು; ಸಹಾಯಮಾಡುವವಳು: ಶಮಂಗೆ ಪ್ರೀತಿ 
ಕಾಮಂಗೆ ರತಿ ಹರುಷಂಗೆ ಆನಂದಿನಿಯರೆಂಬ ಸ್ತ್ರೀಯರುಗಳು. ಅವರು ಜಗತ್ತಿನ ಧರ್ಮಂ 

[ಸಾಯ (ಆ ಸಾಹ್ಮ) + - ಇ 


೧೩-೧೫೮). 


ಗಳಿಗೆ ಸಾಯಿಗಳಾಗಿರ್ಕುಂ (ಭೈರಸೂ. 1, ೧೫). 

'ಸಾಯ್ಕಿ "ಸಾಮಿ' ನೋ. 

ಸಾಯ್ಕಿ (ನಾ). ಹಾಲು, ಮೊಸರು ಮುಂತಾದುವುಗಳ ಕೆನೆ : (6) 

[೯- ಮರಾ. ಸಾಯ। 

ಸಾಯಿಗುತ್ತ (ನಾ). ಮರಣಾಂತಿಕವಾದ ರೋಗ : ಆಶ್ಲೇಷೆಯೊಳು ಮೈನೆರೆದಡಾ 
ಪುತ್ರನಾಸ್ತಿಯು ಸ್ವಾತಿಯೊಳು ಕಡುಚಪಳೆ ಸಾಯಿಗುತ್ತವನುಳ್ಳಳ್ಳೆ ತಿಳಿ 
(ಎಶೈಪು ೪-೨೧-೧೮). [ಸಾಯಿ (ಆ ಸಾ) * ಕುತ್ತ] 

ಸಾಯಿತ್ಯ, ಸಾಹಿತಿಯ (ನಾ). ೧. ಸಲಕರಣೆ ; ಸಾಮಗ್ರಿ : ಮಾನ್ಮದ xxx 
ಉಭಯ ಸಾಯಿತ್ಮಕೆ ಮಧುಲಿಂಗಸ್ವಾಮಿಗೆ ನಡಸುವ ಸೇವೆ (ಸೌಇಇ. ೫%, 
೨೫೩-೩೭ ; 1598). ಸಾಹಿತಿಯ: ೨. ಕಾವ್ಯ, ನಾಟಕ ಮುಂತಾದ ರಚನೆ : 
ಮುನ್ನಿಲ್ಲದ ಸಾಹಿತಿಯೆಳೆಗನ್ನದೊಳಂದೊಗೆದ ಮುನಿಯಿನುಣ್ಮಿದ ತೆಅದಿಂ ಮುನ್ನಿಲ್ಲದ 
ಸಂಗೀತಮುಮಿನ್ನೆಗಮಾ ಚಿಕ್ಕದೇವನಿಂ ನೆಗಲ್ಲುದು ದಲ್‌ (ಚಿಕವ. ೪-೧೩೦). 

[ ಸಂ. ಸಾಹಿತ್ಯ] 

|ಸಾಯಿಬ್ರೆ (ನಾ). ಒಬ್ಬಾಕೆಯ ಹೆಸರು : ಮಲದ ಕುಮಾರಣನ್ಹಿ ಭಟಾರರ 

ಸಿಷಿತ್ತಿಯರ್‌ ಸಾಯಿಬ್ಬೆಕನ್ನಿಯರ ೫೩೩(ಎಕ ॥ ೧೩೬-೬ ; ಸು. 950). 
(ಐ ಇದು 'ಸಾಮಿಯಬ್ಬೆ' ಎಂಬುದರ ಅಪಲಿಖಿತ] 

ಸಾಯಿರ "ಸಾಸಿರ' ನೋ. 

ಸಾಯಿರಗಯ್ಯ “ಸಾಸಿರ್ಗೆಯ' ನೋ. 

ಸಾಯಿಲ (ನಾ). ಒಂದು ವಂಶದ ಹೆಸರು : ಸಾಯಿಲರ ಕೋಜಯ್ಕ ಕೊಬರರ 
ಅಳಿಯ ಸಿರಿ ಮೇಟ್‌ ತುಣುವಾನ್ನಿಕ್ಕಿಸಿ ಕಾದಿ ಸತ್ತ (ಎಕ. %, ಶಿಡ್ಲಘ. ೫೯-೪. ಸು. 900). 

(2) 

ಸಾಯಿಸು, ಸಾಸಿಸು (ಕ್ರಿ). ಸಾಯುವಂತೆ ಮಾಡು; ಕೊಲ್ಲು : ಒಂದು ಹೆಂಡತಿಯನ್ನು 
ಸಾಯಿಸಿ ಎರಡನೆಯ ಮದುವೆಯಾಗಿ ಸುಖಪಡುವುದು ಅಷ್ಟು ಸುಲಭವ? 
(ಪದ್ಮಸ. ೧೪೬). ಸಾಸಿಸು : ನೇಸಟ್‌ನೊಳದಂದೆನ್ನಂ ಸಾಸಿಸುವಂ ಸುರಪಸೂನು 

| ವಲ್ಲದೊಡಲ್‌ವಂ (ನೇಮಿಪು. ೧೨-೭೩). [ಸಾಯು (ಆ ಸಾ) * - ಇಸ್ಕು) 

(ಸಾಯು "ಸಾ' ನೋ. 

ಸಾಯುಜ್ಯ (ನಾ). ೧. ಅನ್ಕೋನ್ಕಸಂಯೋಗ ; ಏಕತೆ : ಪ್ರಳಯತಿಮಿರದ ಬೀಜ 
ನೀಲಾಚಳದ ಸಾಯುಜ್ಯವೊ ನಭೋಮಂಡಲದೊಳದನೇವೊಗಳುವೆನು ಮಸಗಿತು 
ತಮಸ್ತೋಮ (ಕುವ್ಮಾದ್ರೋ. ೧೫-೨೮); ತನ್ನೊಂದು ಜೀವಿತಕೆ ರಾಜಪುತ್ರಿಯೆ ಸರ್ವ 
ಸುಖಮಾಗೆ . . . ಮರೆತಳು ತನ್ನನುಂ ತಾನೆ, ಕೈಕೆಯೊಳ್‌ ಸಾಯುಜ್ಮ ಪೊಂದಿ 
(ಶ್ರೀರಾಮಾ. ೨೪-೬೨೭). ೨. [ತತ್ತ್ವ್ರಶಾ] ನಾಲ್ಕು ಬಗೆಯ ಮೋಕ್ಷಗತಿಗಳಲ್ಲಿ 
ನಾಲ್ಕನೆಯದು ; ಮುಕ್ತಜೀವನು ಪರಮಾತ್ಮನಲ್ಲಿ ಲೀನವಾಗುವುದು : 
ಕರ್ತರು ನಿಮ್ಮ ಗಣಂಗಳು ಎನ್ನ ತೊತ್ತುಮಾಡಿ ಸಲಹಿದ ಸುಖವು ಸಾಲೋಕ್ಕ ಸಾಮಾಪ್ಮ 
ಸಾರೂಪ್ಯ ಸಾಯುಜ್ಮದಂತುಟಲ್ಲಾ (ಬಸವ. ೪೭೪) ; ಸಾಯುಜ್ಯದ ನಿಲವಿನಂತೆ ಶಿವನ 
ಸುಖದಂತೆ . . . ಬೆಳಬೆಳಗಿ ನಳನಳಸಿ ಬಳೆಯುತಿರ್ದಳ್‌ (ಗಿಂಕ. ೩-೬೯ ವ). [ಸಂ] 

ಸಾಯುಜ್ಯಹದ (ನಾ). ಇ ಸಾಯುಜ್ಯ ೨ : ಅಯ್ಕಾ ನಿಮ್ಮ ಪುರಾತನರ 
ಚ್ಞಾನಾನುಭವಸಮರಸಾನಂದವೇ ಎನಗೆ ಸಾಯುಜ್ಮಪದವಯ್ಕಾ (ಉರಿಪೆ.. ಕ. 

[ಸಂ.] 

ಸಾಯುಜ್ಯಪದವಿ (ನಾ). 


೧೭೩-೨೩೩), 


ಸಾಯುಜ್ಯ ೨ : ರಕ್ಕಸಿಯ ಮನೆಯಲ್ಲು 


ಸಾಯ್ಲುದುರೆ 


ಭೋಜನವುಂಡು ತೃಪ್ತಿಯಾಯಿತ್ತೆಂದು ಬೆಸಗೊಂಡರೆ ಹೇಳಿಹೆನು ನೀರ ಕೈಯಲು 
ಕಿಚ್ಚ ಬಯ್ಕೆಯ ಕೊಟ್ಟಂತೆ ಸಾಯುಜೃಪದವಿಯನವರೆತ್ತ ಬಲ್ಲರು (ಬಸವ. ೯೨೧) ; । 
ಮದನರಿಪುವಂ ಕುಲೌತು ಮೆಚ್ಚಿಸಿ ಪದುಳದಿಂ ಸಾಯುಜ್ಮಪದವಿಯೊಳೊದಗಿ ಪಡೆದನು 
ನಿಮಿಷದಲಿ ಶಿವಭಕ್ತರಂತಾಗಿ (ಬಸಪು. ೫೩-೫೪) ; ಪರಮಾನಂದಪದದೊಳಗಾಳಿ 
ನಿಜಸಾಯುಜ್ಯಪದವಿಯ ಪಡೆದು ಸುಖಿಯಹುದು (ಅಮೃತ. ೧-೮). (ಸಂ.] 
ಸಾಯ್ಲುದುರೆ "ಸಾಗುದುರೆ' ನೋ. 
ಸಾರ್ಕ್‌, ಸಾರು (ಕ್ರಿ). ಸಾರ್ದ (ಭೂತಕೃ), ಸಾರ್ದು (ಭೂತನ್ಕೂ), 
ಸಾರ್ವ, (ಭವಿಕೃ). ೧. (ಹತ್ತಿರಕ್ಕೆ) ಬರು ; ಸಮಾಪಿಸು: ಬಾಯ ಕಂಪಿಂಗೆ 
ಸಾರ್ವಳಿಪ್ರಕರಮಂದು ಸೀಗುಡಿವೊಲಾಗೆ (ಪಂಪಭಾ. ೪-೮೯); ಈ ಗುಹೆಯತ್ತ 
ಸಾರದಂತಿರಲಿವನಂ ನಿವಾರಿಸು (ಕಾದಂಉ. ೫೫೭): ಚೋಡೆಯ ಬಂಡರ ಸಾರ್ದ ನೆತ್ತ 
ಗಾಅರ ಚದುರಂಗಕಾಜರೊರೆಗಾಅರ ಬಾಜಿಪ ಬೀಣೆಗಾಜರಾಗರಮೆನೆ ಪೆಂಪುಸೊಂಪ | 
ನೊಳಕೊಂಡೆಸೆದಿರ್ಪುವು ಸೂಳೆಗೇರಿಗಳ್‌ (ಕಬ್ಬಕಾ. ೪೨). ೨. (ಹತ್ತಿರಕ್ಕೆ) 
ಹೋಗು; ತೆರಳು: ಶ್ರೀಮತಿವೆರಸಾಗಳತಿಪ್ರೇಮದೆ ಮುನಿಯುಗಳನಿಕಟಮಂ ಸಾರ್ದು 
(ಆದಿಪು. ೫-೧) ; ಸುಣ್ಣದಂತೆ ತೀವ್ರಮಪ್ಪ ಕತ್ತರಿವಾಟೆಯಂತೆ ಸಾರಲರಿದಪ್ಪ . . . 
ಸಂಸಾರಮಂ ನಂಬಿ (ಧರ್ಮಾಮೃ, ೩-೧೮೬). ೩. ಹತ್ತಿರದಲ್ಲಿರು; ಬಳಿಯಲ್ಲಿರು : | 
ಅದ।ಜಾ] ಕ್ರಿಯೆ ಸಾರ್ದಿರೆ ಪತ್ತಿ ಮುಂದೆ ಸಯ್ತಕ್ಕುಮನುಕ್ರಮಾನುಗತದಿಂ 
ಬರಮಾಗೆಮಗೆಂಬ ಕಾರಕಂ ಸಕ್ಕದವೇನೊ (ಕಎಠಾ. ೧-೧೧೭). ೪. ಸೇರು ; ತಲುಪು ; 
ಮುಟ್ಟು : ಅಮ್ಮ ನೀನುಂ ತಪೋವನಮಂ ಸಾರ್ವದಮಾನದಾರ್ಗೆ ಮೆಜ್‌ವೆಂ 
ಮತ್ಪಾಜ್ಕಸಾಮ್ರಾಜ್ಮಮಂ (ಆದಿಪು. ೧೪-೧೩೨) : ತೊಟ್‌ಯೆಂದು ಸಾರೆ ಮಾಯದ 
ತೊಜ್‌ಗಳ್ಳಾಯ್ದೆಣ್ಣೆಯಾಗಿ ಪತ್ತಿ ಸುಡಲ್‌ (ಧರ್ಮಾಮೃ. ೩-೮೩) ; ಮುನಿಪನುತ್ತರದಲಗು 
ಬೆನ್ನಲಿ ಮೂಡಿದುದು ಹೆಡತಲೆಗೆ ಸಾರ್ದುದು ಜಿಹ್ವೆ ಕಳವಳಿಸಿದವು ಕರಣಚಯ 
(ತೊರರಾ. ೧-೯-೨೮). ೫. ಸರಿ; ಜರುಗು: ಬಿಸಿಲೊಳ್‌ ನಿಂದೊಡೆ ನೆಲಲತ್ತ 
ಸಾರಿಮೆಂದೆಂದುಮಲ್‌ವನಲ್ಲಂ ನಮ್ಮಂ (ಸುಕುಮು. ೨-೬೫). ೬. ಮುಂದಕ್ಕೆ ಸಾಗು, 
- ನಡೆ: ಮುಂದಣ ಮೃಗವಂ ಕಣ್‌ದೋರ್ಕೆಂದು ಕೊರಲ್ಕೊಂಡ ಗೀತರವದಿಂ 
ತಾವುಂ ಪೊಂದುವುವು ಸಾರ್ದ ಮೃಗಚಯಂ (ಧರ್ಮಾಮೃ. ೫-೨೩) ; ಅಭವನಂ 
ಬೀಳ್ಕೊಂಡು ಸಾರ್ದು ಹರವರಿಯ ಹರುಷಾಂಭೋಧಿಯೊಳಕೊಂಡು ಪೊಲಜಮಟ್ಟನಚ್ಚ 
ಶಿವಲಿಂಗಾರ್ಚಕಂ (ತಿರುರ. ದೇ. ೬-೪); ಪಿಶಿತಭೋಜನದಲ್ಲಿಗೆ ನಿಲ್ಲದೆಕ್ಕೆಯಿಂ 
ಸಾರ್ವ ನಿಶಾಚರೀಜನಮಂ . . . ಈಕ್ಲಿಸಿದಂ ಪ್ರತಿರೂಪಶೂದ್ರಕಂ (ಕಾವ್ಮಸಾ. ೫೩೪). 
೭. ಬೆರೆ ; ಒಂದುಗೂಡು : ಕೆಲರೊಡವಂದಾದುದಯದೊಳೆ ಸಾರ್ವರ್‌ 
ಎಡರೊಳಗಲ್ಬರ್‌ (ಕಾವ್ಯಸಾ. ೮೯೯ ಶೂದ್ರಕ). ೮. ಲಭಿಸು ; ಪ್ರಾಪ್ತವಾಗು : ನಮಗೆ 
ಪಾರಣೆಯಂ ಮಾಖ್ಬಾಗಳ್‌ ಯಥಾಕರ್ಮದ ದೋಷಂ ಸಾರ್ತರ್ಕುಂ (ವಡ್ಡಾರಾ. 
; ಪ್ರತಿಸೂರ್ಯಂ ಸೂರ್ಯನಿಂದಂ ಬಡಗಲೊಗೆಯೆ ವೃಷ್ಟಿಪ್ರದಂ 
ತೆಂಕಲಾದಂದು ತಗುಳ್ಗುಂ ಗಾಳಿ ಸಾರ್ದಿರ್ಕೆಲದೊಳೊಗೆಯೆ ಕೊಳ್ಳುಂ ಮಹಾವೃಷ್ಟಿ 
(ಲೋಕೋಪ. ೪-೩೭) ; ಮೂಟು ಕೋಟಿ ಕವಿಲೆ!ಗ]ಳುಮನನಿಬರುಬ್ರಾಹ್ಮಣರು 
ಮನಳಿದನಿಸು ಪಾಪಂ ಸಾರ್ಗ್ಗುಂ (ಸೌಇಇ. x14, ೧೦೩-೧೧; 1070). ೯. ಪಡೆ ; 
ಹೊಂದು : ಗಿರಿರಾಜನ ಸಂಗಸುಖಮಂ ಸಾರ್ದು ಮಂಗಳಾಕಾರೆಯಾಗಿರೆ (ಗಿರಿಕ. ೧, 
ಕಥಾಗರ್ಭಂ). ೧೦. ಆಶ್ರಯಿಸು : ಅರಸರ ದೆಸೆಯಿಂ ಮನೆಯುಂ ಕವರ್ತೆವೋಪುದುಂ 
ಪೆಜರ ಕೀಟೌಿಲೊಳೆಮ್ಮಬ್ಬೆಯುಂ ಮುತ್ತಬ್ಬೆಯುಂ ಸಾರ್ದು ಬದಗುಗೆಯ್ದುಣೆ (ಆದಿಪು. 
೩-೩೪ ವ) ; ಸಂಗರದೊಳ್ಳಾಂಡವರಂ ಗೆಲಲ್ಲೆಜ್‌ಯನಿನ್ನೇಕಾಕಿ ದುರ್ಯೋಧನಂ ಸೆರಗಂ 
ಸಾರ್ದಪನೆಂಗುಮಾ ಧರೆ (ಗದಾಯು. ೩-೪೭). ಸಾರು: ೧. ಆರಿಗಣುಪುವೆನು ಹೇಳೆಲೆ 
ಮಗನೆ ಸಾರಿನ್ನಳಲದಿರೆನ್ನೆಲೆ ಮಗನೆ (ಹಚಕಾ. ೧೨-೩೦ ರಗಳ); ಸಾರಿ ಕೈಗೊಡುವದಟರನು 
ಕಣ್ಣೋರೆಯಲಿ ಕೋಪಿಸುತ ತನ್ನಯ ತೇರನಿಳಿದನು ಪಾರ್ಥನಸುರಾರಿಯ ನಿರೂಪದಲಿ 
(ಕುವ್ಮಾದ್ರೋ. ೮-೧೨). ೪. ದ್ಳುಮಣಿ ಪಡುವಣ ಕಡಲ ಸಾರುವ ಸಮಯವಾಯಿತ್ತು 
(ಕುವ್ಮಾಕ. ೪-೩೪); ಚೆಂದದೆ ಬಳಿಕಿರುತಿರೆ ದಿನನಾಯಕನಂದು ಸಾರಿದನಸ್ತಗಿರಿಯ 
(ಕಂನಎ. ೯-೧೬೪). ಪಿ. ಅಮರದಶಾಂಗನೆಯ ಸಾರಿದನು ರವಿ (ತೊರರಾ. ೭-೨೮-೬೮). 
೮. ಕಲ್ಲಿನೊಳಗಣ ಅಪ್ಪು ದಳ್ಳುರಿಯಲ್ಲಿಪ್ಪುದೇ ಹಿಳಿದಡೆ ಸಾರದು (ಮೋಳಿಮಾ. 


೧೦೩-೨೧) 


೮೪೮೧ 


15 


25 


46 


ಸಾರ್‌ 
ಸಾರ,, ಸಾರ್ಕು (ನಾ). ೧. ಸಣ್ಣ ತೊರೆ, ಹಳ್ಳ ಮುಂತಾದುವನ್ನು ದಾಟಲು 


ಸಾರ 


೧೧೬-೪೫೪); ಪುಣ್ಮದಿಂ ಸಾರಿತ್ತು ನಮಗಚಲಸಂಪದಂ (ನಂಬರ. ೩-೨೫); ವಾರಿಜಾಕ್ನನ 
ಭೃತ್ಯರಿಗೆ ಭಯ ಸಾರುವುದೆ (ತೊರರಾ. ೬-೨೨-೬). ೧೦. ಗಗನದೊಳು ಬಟ್ಟೆಯಂ 
ನಡೆದು ಬೆಂಡಾದ ಖಚರರು ಸಾರಲೆಂದಿಟ್ಟ ಭದ್ರಂಗಳೋ (ಹಚಕಾ. ೧-೩೭) ; 
ಆರಿಗೊಲಲುವೆನಾರ ಸಾರುವೆನಾರು ತನ್ನನು ಸಲಹುವರು (ಕುವ್ಮಾಅ. ಓರಿಇ ೨೬-೩೪); 
ಮೂಲಟುಜನ್ಮವೆ ಸಾಕು ಹಗೆತನದಿಂದ ಬೇಗದಲಿ ಸಾರುವೆವು ನಿಮ್ಮಡಿಯ 
ಸಿರಿಚರಣಾರವಿಂದವನು (ತೊರರಾ. ೧-೮-೨೧); ಬಿಸಿಲಿಂದೆ ಭಟರು ಪೆರ್ಮರಗಿಡನೆಳಲ 
ಸಾರಿದರು (ಮೋಹತ. ೧೯-೪೯). ೧೧. ದೂರ ಸರಿ ; ದೂರ ಹೋಗು : ಆರು 
ನೀನೆನ್ನಿನಿಯನಲ್ಲ ಬಿಡು ಸಾರು (ಹಚಕಾ. ೨೧೦ ಪರಿ) ; ಸದೆಗ ನೀ ಸಾರೆಲವೊ ಭಾರಿಯ 
ಮದಗಜದ ಬಡಿಹೋರಿ (ಕುವ್ಮಾಕ, ೨-೧೮). ೧೨. ಅಡಗು ; ಮರೆಯಾಗು : 
ವಿಮಲನೀರಿನೊಳು ಶಿಖಿಯಿರ್ದು ಆರಿಗೂ ತೋಜದದಲಂತೆ ಎನ್ನೊಳಗೆ ಸಾರಿಹನು 
ಶಿವನು (ಸರ್ವಜ್ಞ. ೩೨೮). 

ಸಾರ್‌ಸಾರ್‌, ಸಾರುಸಾರು (ದ್ವಿರುಕ್ತಿ) : ಸಾರೆಸಾರೆ ತನುವಂ ತತ್ಕುಂಜಸಂಜಾತ 
ಭೂಜಗಳತ್ತುಷ್ಪಪರಾಗ ಸೌರಭವಹನ್ಮಂದಾನಿಲಂ ಸೋಂಕೆ (ಆದಿಪು ೧೩-೧೦); 
ಕುಳಿರುತ್ತಂ ಸುತ್ತಲುಂ ಕತ್ತಲಿಪ ತರುತಲಚ್ಛಾಯೆಯಂ ಸಾರ್ದುಸಾರ್ದುತ್ವಲ 
ಗಂಧೋದ್ದಾರಿ ಪಂಪಾಸರದ ಸಲಿಲಮಂ ಪೀರ್ದುಪೀರ್ದು . . . ತರುತಲಸ್ಕಂದದೊಳ್‌ 
ನಿಂದೆನಾಗಳ್‌ (ಕಾದಂಉ. ೭೩೪); ಸಾರುಸಾರಭಿಮನ್ಮು ಫಡ ಇನ್ನಾರ ಬಸುಜನು 
ಹೊಗುವೆ (ಕುವ್ಮಾದ್ರೋ. ೫-೫೨). (ದೇ. 8 ತಮಿ. ಚಾರ್‌; ಮಲ. ಚಾರು] 


ಸಾರ್ಸ್‌ (ನಾ). ಸಮಾಪ ; ಹತ್ತಿರ ; ಸಾನ್ನಿಧ್ಯ : ಜನಿತಮುದಶ್ರುಮಿಶ್ರನಯನದ್ದಿತಯಂ 


ನರನಾಥ ಚಕ್ರಿ ಸದ್ದಿನಯದೆ ಸಾರ್ಗೆ ವಂದು ಮುನಿಸೇವ್ಮಸುಧರ್ಮಮುನೀಶ್ವರಾಂಘ್ರಿ 
ಪಾವನವನಜಕ್ಕೆ ತಾನೆಜಗಿದಂ (ಕುಸುಮಾ. ೪-೧೦೧) ; ಇನ್ನಿದಾಯ್ತೆನ್ನ ಕಾರ್ಯವೆನುತ್ತುಂ 
ಕುಸುಮಾವಳೀಸತಿಯ ಸಾರ್ಗೆಯ್ತಂದೆನೌತ್ಸುಕ್ಕದಿಂ (ಕುಸುಮಾ. ೧೨-೧೭೦). 

ಸಾರಣ್‌ ಎ ಹತ್ತಿರ ; ಸಮಾಪ : ತನಗೆ ಕರುಣಾರಸಂ ಸಂಜನಿಯಿಸೆ ಸಾರಣ್ಣೆ 
ಕರೆದು ಕುಳ್ಳಿರಿಸಿ ಲತಾತನು ಕಣ್ಬನಿಯಂ ತೊಡೆದಳ್‌ (ಪಂರಾಮು. ೯-೩೮) ; ಪಿರಿದು 
ದಿನಮಾಯ್ತು ಬಂದೆಮ್ಮರಸನ ಸಾರಣ್ಣೆ ಪೋಗವೇಟ್ಟುದು (ದಶಕು. ೨-೮೩). 

(« ಸಾರ್‌) 

3 ಸರ್ನ್‌' ನೋ. 
ಹಾಕುವ ಮರದ ಅಡ್ಡಗಟ್ಟೆ ; ಸಂಕ ; ಪೂಲು : ಸಾರ ಪರಿಕಾಲ್ಗಳನೊಯ್ಕನೆ 
ದಾಂಟಿ (ಮಲ್ಲಿಪು. ೨-೨೮) ; ಮುಕ್ಕುಜುಕಿ ಧರ್ಮಜ ನಕುಲ ಸಾತ್ಮಕಿ ಭೀಮನಂದನರು 
ಸರಳ ಸಾರವ ಕಟ್ಟಿದರು (ಕುವ್ಮಾದ್ರೋ. ೩-೩೧) ; ಅಷ್ಟು ದೊಡ್ಡ ಹೊಳೆಗೆ ಸಾರ ಹಾಕಲಿಕ್ಕೆ 
ಅದೇನು ಹಳ್ಳವೆ? (ಮಲೆಮ. ೭೦೮). ೨. ಸೋಪಾನ ; ಮೆಟ್ಟಿಲು : 
ಸುರನಿಲಯಂಗಳೀಶನ ದಿನೇಶನ ಪಾದಯುಗಕ್ಕೆ ಭಕ್ತರಪ್ಪರ[ನ]ವರಿಪ್ಪ ಶಾಶ್ವತ 
ಪದಕ್ಕಡರ್ದೇಟ್‌ಸಲೆಂದು ಸಾರಮಾಗಿರೆ ಬಿದಿ ಕಟ್ಟಿದೊಂದು ಪಥಮೆಂಬವೊಲಂ 
ಬರಮಂ ತಟುಂಬ ಭಾಸುರತರಶಾಶಕುಂಭಕಳಶಂಗಳಿನೊಪ್ಪುಗುಮೆನ್ತು ನೋರ್ಪಡ 
(ಎಇ. ೪1, ೧೯೧-೨೩; 1104). ೩. ಹಿಂದಿನ ಕಾಲದ ಯುದ್ಧಗಳಲ್ಲಿ 
ಕೋಟೆಯನ್ನು ಏರಲು ಬಳಸುತ್ತಿದ್ದ (ಸೋಪಾನದಂಥ) ಒಂದು ಬಗೆಯ 
ಸಾಧನ : ಸಾರ ಎನ್ನುವುದು ಕೋಟೆಯನ್ನು ಹತ್ತುವುದಕ್ಕೆ ಶತ್ರುಗಳು ಬಳಸಿ 
ಕೊಳ್ಳುತ್ತಿದ್ದ ಸಾಧನ (83೪. ೨೮೩). "ನಡೆಸಾರ್ಮ,' "ಸಾರಮಾರಿ' ಪರಾ. ಸಾರು: 
೨. ಬನುವ ಆ "ಸಾರು'ಗಳ ಮೇಲೆ ಕುಳಿತೇ ಇದ್ದ (ಬನ ೬೭). (ದೇ. 8 ತಮಿ. ಚಾರ] 


ಸಾರ (ಗು). ೧. ಅತ್ಮುತ್ಪಷ್ಟವಾದ; ಶ್ರೇಷ್ಠವಾದ : ಸಾರಸಹಕಾರಧಾರಾಸಾರಂ 


ಕೊಳದಲವೆಯಂತೆ ಸುರಿತರೆ ಪಲವುಂ ಧಾರಾಗೃಹಂಗಳತನುವಿಕಾರಮನೊದವಿಪುದು 
ದೇವದಂಪತಿಗದಆ್‌ೊಳ್‌ (ಆದಿಪು. ೬-೯೫) ; ಸಾರಪ್ರಸನ್ನತರಗಂಭೀರಗುಣಾಧಾರಪದ 
ದೊಳಿರ್ಪಂದದೆ ಶೃಂಗಾರಾದಿ ರಸಸಮೃದ್ಧಿ ವಿಚಾರಿಪೊಡುತ್ತಾನಪದದೊಳಿರಲರಿದಪುದೇ 
(ಪಾರ್ಶ್ವಪು. ೧-೭೩). (ನಾ). ೨. ವಸ್ತು, ವಿಷಯ ಮುಂತಾದುವುಗಳ 
ಸಾರವತ್ತಾದ ಭಾಗ ; ಸತ್ತ್ವ; ತಿರುಳು : ಜೋಯಿಸಗಬ್ಬಮಿದೆನ್ನದೆ ಚೀಯೆನ್ನದೆ 


ಸಾರಮೆನ್ನೆರೆನ್ನರುಮದಲಟ್‌ಂ ಜೀಯೆನೆ ತಜ್ಞರ್‌ ವಿಬುಧಾದೇಯಮಿದೆನೆ ಪೇಟ್ಹು 


ಸಾರಂಗ್ಮ 


ಮೆಜ್‌ವುದಣಿವಂ ಮೆಟ್‌ವೆಂ (ಜಾತತಿ. ೧-೧೩) ; ಇದು ಪುರಾಣದ ಸಾರವಿದು ಶ್ರುತಿ 
ಸ್ಮೃತಿಯುಳುಮೆಯಿದು ಶಿವಾಗಮದೊಂದು ಗೂಢಾರ್ಥವು (ಸಾನಂಚ. ೧-೨೫); ಪತಿಯ 
ಪಾದಾಂಬುಜದೊಳ್‌ ಭಕ್ತಿಗೈವುದು ಸತಿಯರ ಧರ್ಮದ ಸಾರ (ಹದಿಒ. ೩-೪). 
೩. ರಸದಿಂದ ಕೂಡಿರುವಂಥದು: ಸಾರಮನಂಗಜಂಗಮಲತಾಲಲಿತಾಂಗಿಯ 
ರಿಂದಮಲ್ಲಿ ಸಂಸಾರಂ (ಪಂಪಭಾ. ೧-೧೧೪). ೪. ಪಕ್ಷಿಯುತವಾದುದು; ಸಮರ್ಥ 
ವಾದುದು: ಸಾರಂಗಳ್‌ ನಿನ್ನ ಶರಾಸಾರಂಗಳಸಾರಮುಬ್‌ದ ಕೆಯ್ದುಗಳೆಂತುಂ 
(ಪಂಪಭಾ. ೧೨-೪೬) ೫. ಔಚಿತ್ಯ; ಯುಕ್ತತೆ. ೬. ಸತ್ತ್ವವುಳ್ಳವನು; ಸಮರ್ಥ : 
ತೋಯುತಿದೆ ಚಿತ್ತದಲಿ ಮಿಕ್ಕಿನ ಮೂಜುಮಕ್ಕಳಿಗಿಂತ ರಾಮನೆ ಸಾರ (ಪಾಠಾ. ನೀಟ, 
ವೀರ]ನೀ ಸಾಮ್ರಾಜ್ಯಸತಿಗೆಂದವನಿಪತಿ ನುಡಿದ (ತೊರರಾ. ೨-೧-೬). ೭ . ಮೂಳೆಯ 
ಪೊಳ್ಳುಭಾಗದಲ್ಲಿರುವ ಮೆತ್ತನೆಯ ಪದಾರ್ಥ; ನೆಣ. ಆ. ಗಿಡಮರಗಳ 
ಕಾಂಡದ ಮಧ್ಯದಲ್ಲಿರುವ ತಿರುಳು; ಕೆಚ್ಚು : ""ಮಜ್ಜಾ, ಸಾರ: - ಈ ೨ ಮರದ 
ಕೆಚ್ಚು'' (ಹಲಾಯು. ೩೦-೩೯). ೯. ಸಸ್ಯಗಳಿಗೆ ಶಕ್ತಿಯನ್ನು ಕೊಡುವ ಪದಾರ್ಥ; 
ಗೊಬ್ಬರ : ಒಂದಿಷ್ಟು ತರಕಾರಿ ಬೆಳೆಯಿಸಬೇಕು. ಅವನ್ನು ನಡುವುದು, ನೀರೆರೆಯುವುದು, 
ಸಾರ ಹಾಕುವುದು (ಮುಗಿಯು. ೩೬೧). ೧೦. ಮಕರಂದ ; ಬಂಡು. ೧೧. ಕೀವು; 
ರಸಿಕೆ. ೧೨. ವೀರ್ಯ; ರೇತಸ್ಸು. ೧೩. ಶೌರ್ಯ; ಪರಾಕ್ರಮ. 
೧೪. ನೈಪುಣ್ಯ; ಚಾಕಚಕ್ಕತೆ : "ಲವಣಿಸಾರ' ಪರಾ. ೧೫. ದೃಢತೆ. 
೧೬. ಸಿರಿ; ಸಂಪತ್ತು. ೧೭. ಅಭಿಪ್ರಾಯ; ತಾತ್ಪರ್ಯ. ೧೮. ನೀರು; ಜಲ. 
೧೯. ಮಳೆ; ವೃಷ್ಟಿ: ಸಮ್ಮುಖದೊಳವಗಡಿಸುವಿಭಕೋಟಿಗಳ ಕೊಂದನು ಸರಳ 
ಸಾರದಲಿ (ಕುವ್ಮಾದ್ರೋ. ೫-೭) ; ಬೊಬ್ಬಿಲ್‌ದು ಮಾತಾಡು ನೀನೇ ಮಹೇಶ 
ನೆಂಬಾತನೆಂದೆನುತಲನುಮಾನಮಿಲ್ಲದೆ ಸರಳ ಸಾರಮಂ ಕಜ್‌ದನದನೇನೆಂಬೆನಚ್ಚರಿ 
ಯನು (ಚಿಬಪು. ೨೬-೬). ೨೦. ಅದೇ ತಾನೆ ಕಡೆದ ಬೆಣ್ಣೆ; ನವನೀತ. 
೨೧. ಒಂದು ಬಗೆಯ ಲೋಹ; ಉಕ್ಕು. ೨೨. ಶಕ್ತಿ; ಕಸುವು : ಇನ್ನು ಆ 
ಹಳೆಯ ಎಕ್ಕಡವನ್ನು ಯಾರು ನೋಡಿಕೊಳ್ಳುವರು . . . ಅದರ ಸಾರ ವಯಸ್ಸೂ 
ಕಳೆದು ಹೋಗುತ್ತ ಬಂದಿದೆ (ಪಂಯುತ್ರೆ. ೪೮). ೨೩. ಇಂಗಾಲಾಮ್ಲ ಅನಿಲವನ್ನು 
ಹುದುಗಿಸಿ, ನೊರೆಯುಕ್ಕುವಂತೆ ಮಾಡಿದ ಪಾನೀಯ(ಸೋಡಾ)ದಲ್ಲಿನ 
ಅಶುದ್ಧ ಇಂಗಾಲಾಮ್ಲಲವಣ. ೨೪. ಮಾನು. ೨೫. ರೋಗ ; ವ್ಯಾಧಿ. 
೨೬. ಸ್ಥಿರವಾದುದು. ೨೭. ಕ್ಲೇಶ; ಸಂಕಟ : ""ಸ್ಮಿರ ದುಃಖಂ ವಸ್ತು ಶೌರ್ಯಂ 
ಜಲಚರ ಮಲ ಕೆಚ್ಚಿಂದ್ರಿಯಂ ಸಾರಮಕ್ಕುಂ'' (ನಾನಾರ. ೮೧). ೨೮. [ಕಾವ್ಯಮಾ] 
ವಾಸ್ತವಾಲಂಕಾರದಲ್ಲಿ ಒಂದು ಬಗೆ ; ಒಂದು ವಸ್ತುವಿಗಿಂತ ಮತ್ತೊಂದು 
ವಸ್ತುವು ಅತಿಶಯವಾಗಿದೆ ಎಂದು ಹೇಳುವುದು: ಇತರೇತರಕಾರಕ ಸಂಪ್ರತಿ 
ಪತ್ತಿಪರಸ್ಪರಂ ಸಮೂಹದೊಳೆಸೆವೊಂದತಿಶಯಗುಣದಿಂ ನಿರ್ಧಾರಿತಮಪ್ಪುದು 
ಸಾರಮೆಂಬ ಸದಲಂಕಾರಂ (ಕಾವ್ಮಾವ. ೬೫೮) ; ಸಾರ-ಉತ್ತರೋತ್ತರೋತ್ಯರ್ಷವರ್ಣನೆ 
ಎಂದರೆ ಒಂದಕ್ಕಿಂತ ಮತ್ತೊಂದು ಅತಿಶಯವಾಗಿದೆ ಎಂದು ಹೇಳುವುದು ಸಾರಾಲಂಕಾರ 
(ಕೈಪಿಡಿ. ೨೮೨). [ಸಂ.] 
ಸಾರಂಗ್ಗ (ನಾ). ೧. ವಿಷ್ಣುವಿನ ಬಿಲ್ಲು; ಶಾರ್ಜ್ಣ : "ಸಾರಂಗಪಾಣಿ,' 
ಪುರಾ. ೨. ಶಾರ್ಶ್ಸುವೆಂಬ ಬಿಲ್ಲನ್ನು ಧರಿಸಿರುವವನು; ವಿಷ್ಣು : ಸರಸಿಜ 
ನಯನನಾಮ ನಾರದ ನಿನ್ನ ದಾಸರ ಸಂಗತಿಯನನುಸಾರದಲೆ ಸಾರಲಿಲ್ಲವು ನಿನ್ನ 
ಸಾರಸುಧೇನಾಮ ಲೋಕ ಸಾರಂಗನಾಮ ಶಿರಿವಿಜಯವಿಕ್ಕಲನೆ (ಎಸಾಸು. ೩೦-೧). 

[ಆ ಸಂ. ಶಾರ್ಜ) 
ಸಾರಂಗ್ಮ (ಗು). ೧. ನಾನಾಬಣ್ಣಗಳಿಂದ ಕೂಡಿದ: "ಸಾರಂಗವಟ್ಟೆ' ಪರಾ. 
ಪ. ಚುಕ್ಕೆಗಳಿಂದ ಕೂಡಿದ. (ನಾ). ೩. ಹಲವು ಬಣ್ಣಗಳಿಂದ ಕೂಡಿದುದು; 
ಮಿಶ್ರ ವರ್ಣ : ""ಸಾರಂಗಃ, ಶಬಳ: - ಈ ೨ ಬೆರಕೆವರ್ಣಂ'' (ಹಲಾಯು. ೧೨೧-೫೧). 
೪. ಹುಲ್ಲೆ ; ಜಿಂಕೆ: ಕೊಂಚೆಯಂಚೆ ಕಪಿ ಸಾರಂಗಂ ನವಿಲ್‌ (ಲೋಕೋಪ. ೧೨-೧೪) ; 
ಬೆಳೆದ ಸಾರಂಗದೆಳವಜೌಯನೆರಳೆಯ ತೊಡೆಯನುಗ್ರಮಾತಂಗದಂತಂಗಳಂ , . 
ಹರಿಶ್ಚಂದ್ರರಾಯಂಗೆ ಕಾಣಿಕೆಯನಿತ್ತಡಿಗೆಅಗುತಿರ್ದರಗ್ಗದ ಬೇಡವಡೆಯೊಡೆಯರು 
(ಹಚಕಾ. ೫-೩) ; ಒಂದು ಸಾರಂಗವು ತನ್ನನ್ನು ಬೆನ್ನಟ್ಟಿ ಬರುವ ಬೇಟೆನಾಯಿಗಳಿಂದ 


೮೪೮೨ 


45 


ಸಾರಂಗಗಮನ 


ಜೀವ ಉಳಿಸಿಕೊಳ್ಳುವುದಕ್ಕಾಗಿ . . . ಸೊಪ್ಪೆಯ ಮರೆಗೆ ಅಡಗಿಕೊಂಡಿತು 
(ಮುಂಬಯ. ೪-೪೧). ೫. ಮೈಮೇಲೆ ಚುಕ್ಕೆಗಳಿರುವ ಜಿಂಕೆ ; ಚುಕ್ಕೆದುಪ್ಪಿ : 
“" ಸಾರಂಗಂ ಪೃಷತಾಖ್ಯಂ'' (ವಸ್ತುಕೋ. ೪೦-೪) ;ಸೀತೆಯಂ . . . ಶರಭಸಾರಂಗಪ್ರಮುಖ 
ಮೃಗವಿಕೀರ್ಣ ನಾನಾವೃಕ್ಷೆಗುಲ್ಮಲತಾಸಂಘೆಟ್ಟನಕುಧರಕುಂಜಸಂಚರಣವನೇಚರ 
ಭಯಂಕರಮುಮಪ್ಪ ಭೀಮಾಟವಿಗೊಯ್ದ್ಲು ರಥದಿಂದಿಟ್‌ವೆ (ಪುಣ್ಕಾಸ್ರ. ೭-೧೭ ವ). 
೬. ಸಿಂಹ; ಕೇಸರಿ. ೩. ಆನೆ ; ಗಜ : "ಸಾರಂಗವದನ' ಪರಾ. ೮. ಒಂದು 
ಬಗೆಯ ಪಕ್ಷಿ; ಚಾತಕ ೩ ""ಸಾರಂಗಮೇಣಮುಂ ಚಾತಕಮುಂ'' (ವಸ್ತುಕೋ. 
೧೨೨-೨೬). ೯. ನವಿಲು ; ಮಯೂರ: ಸಾರಂಗ ಸರ್ಪನ ಪಿಡಿವವೊಲು ಪುಲಿಯ 
ಪಿಡಿವುದೇ (ಶಂಕದಾ. ೧-೪). ೧೦. ದೊಡ್ಡ ಕಪ್ಪುದುಂಬಿ : ಸದ್ಗುಣಿಭೂಷಂ 
ಮಾರಾರಿ ಜನಪದಾಂಬುಜಸಾರಂಗಂ ಬಾಳ್ಗೆ ವಿಬುಧಸಂಸ್ತುತವೃತ್ತಂ (ಕಣ. 14, 
೧೭-೧೬ ; 1556). ೧೧. ಒಂದು ಬಗೆಯ ಕುದುರೆ : ಜರ್ದಾ ಸಾರಂಗ ಎಂಬುದಾಗಿ 
ಹಲವು ಬಣ್ಣದ ಕುದುರೆಗಳುಂಟು (ಮುಂಬ. ೩-೫೫). ೧೨. ಮೋಡ ; ಮೇಘ : 
""ಚಾತಕದೊಳು ಘನಂಗಳೊಳು ತುರಗಕುಲದೊಳು ಶಬಲವರ್ಣದೊಳು ಪೃಷತ 
ದೊಳ್‌ ಸಾರಂಗನಾಮಮಕ್ಕು'' (ಮಂಗರಾ. ೧೪೯-೪೪). "ಸಾರಂಗಗಮನ' ಪರಾ. 
೧೩. ಕೊಂಬು ; ಕೋಡು. ೧೪. ಕಣ್ಣು : ಸಾರಂಗಶ್ರವಣಭೂಷಣ ಸುರಭಿಸಂಹಾರ 
» « * ಸಾರಂಗಜಟಿ ಸಿದ್ದನಂಜೇಶ ಪಾಲಿಪುದು (ಚಿಬಪು ೬೩-೭೭ ೪). ೧೫. ಕರ್ಪೂರ. 
೧೬. ಕಮನೀಯತೆ; ಮನೋಹರತೆ : ""ಕಂಗಳೊಳುಂ ಮೇಘದೊಳು 
ತುರಂಗದೊಳಾನೆಯೊಳು ಭೃಂಗ ಕಮನೀಯದೊಳು ಕುರಂಗಾದಿ ಚಾತಕದೊಳು 
ಸಾರಂಗದೊಳೊಂಬತ್ತು ಶಬ್ದಮಿವು ಸಾರಂಗಂ'' (ಶಬ್ದಮಂ. ೨೦); ""ಕಂಗಳೊಳಶ್ಚ 
ಜಾತಿಯೊಳು ಚಾತಕದೋಳ್‌ ಗಜದೋಳ್‌ ಕುರಂಗದೊಳಭ್ರದೋಳ್‌ ಶೃಂಗದೋಳ್‌ 
ಶಬಲವರ್ಣದೊಳುಂ ಕಮನೀಯದಲ್ಲಿ ಸಾರಂಗಮೆನಿಕ್ಕುಂ'' (ನಾನಾರ. ೩೫). 
೧೭. ಚಿನ್ನ ; ಬಂಗಾರ. ೧೮. ಹೊಳಪು ; ಕಾಂತಿ. ೧೯. ಒಂದು ಬಗೆಯ 
ತಂತೀವಾದ್ಕ : ಸಾರಂಗದ ತಿದಿಯಲ್ಲಿ ಧಾರೋದ್ರಿಜವ ತುಂಬಿದರು ಮೇರುಮಂದಿರದ 
ಮೇಲೆ ಮನೆಯ ಮಾಡಿದರಾರೊ ತಿದಿಯ ಹಟೌವೆ ಮನೆಯ ಸುಡುವೆ (ಸಕವ.ಕ. ಗ, 
೨೪೮-೨೮) ; ನಮ್ಮ ದೇಶದ ತಂತಿವಾದ್ಮಗಳಲ್ಲಿ ಅತಿಶ್ರೇಷ್ಠವೆಂದರೆ ವೀಣೆಯೇ 
ಸರಿ. ಅನಂತರದ ಸ್ಥಾನವು ಸಾರಂಗ, ದಿಲ್ರುಬಾ, ಇಸ್ರಾಜ್‌ ಮೊದಲಾದವುಗಳಿಗೆ 
ಸೇರುವುದು (ಬಾಲಪ್ರ. ॥, ೧೧೦೭). "ಸಾರಂಗವೀಣೆ' ಪರಾ. ೨೦. ಕೋಗಿಲೆ. 
೨೧. ಭೂಮಿ. ೨೨. ಇರುಳು ; ರಾತ್ರಿ. ೨೩. ಛತ್ರಿ ; ಕೊಡೆ. ೨೪. ಚಂದನ; 
ಶ್ರೀಗಂಧ. ೨೫. ಬಿಲ್ಲು; ಧನುಸ್ಸು : ಸಾರಂಗನಾಮಾಯುಧಾಕಲಿತಕರಪದ್ಮ 
ಸಾರಂಗಜಟಿ ಸಿದ್ಧನಂಜೇಶ ಪಾಲಿಪುದು ಸಾರಂಗಪದವನೊಲಿದು (ಚಿಬಪು. ೬೩-೭೭ ಅ). 
೨೬. ಒಡವೆ ; ಆಭರಣ. ೨೭. ವಸ್ತ್ರ ; ಉಡುಪು : ಮುತ್ತುಸ್ವಾಮಿ . . . 
ಬರಿಗೈಯಿಂದ ಹೋದರೆ ಹೇಗೆ ಎಂದು ಅವಳಿಗಿಷ್ಟವಾದ ಸಿಲ್ಕ ಸಾರಂಗವನ್ನು ಕೊಂಡು 
ಕ್ವಂಟನ್‌ಬಸ್ಸನ್ನು ಹಿಡಿದ (ಕನು. ೬). ಪಲ. ಕೂದಲು. ೨೯. ತಾವರೆ ; ಕಮಲ. 
೩೦. ಹೂವು ; ಪುಷ್ಪ. ೩೧. ಶಿವ; ಈಶ್ವರ : "ಸಾರಂಗಪದ' ಪರಾ. 
೩೨. ಕಾಮ ; ಮನ್ಮಥ. ೩೩. ಶಂಖ. ೩೪. ಚಂದ್ರ : "ಸಾರಂಗತೇಜ', 
"ಸಾರಂಗಮೌಲ' ಪರಾ. ೩೫. [ಸಂಗೀತ] ಒಂದು ರಾಗದ ಹೆಸರು : 
ಮಧುಮಾಧವಿ ಶಂಕರಾಭರಣ ಹಿಂದೋಳ ಬಂಗಾಳ ಗುಂಡಕ್ರಿ ಶ್ರೀರಾಗ ಸಾರಂಗ 
[ಪಾಶಾಂ. ಳಗ] , . . ಕರ್ನಾಟಕಬಂಗಾಳಮೆಂಬಿಪ್ಪತ್ತೇ ರಾಗಾಂಗದಿಂದಾದ ರಾಗಂಗಳು 
(ಎವೇಕ. ೧೮೮); ಕೃಷ್ಣಭಾಗವತರು ತ್ಕಾಗರಾಜರ ಕೀರ್ತನೆ ""ನೀವಾಡನೇ ಗಾನಾ'' 
ಎಂಬುದನ್ನು ಸಾರಂಗರಾಗದಲ್ಲಿ ಹಾಡಿದುದನ್ನು ಶರಭಶಾಸ್ತ್ರಿಗಳು ಕೇಳಿದರು 
(ಸಂಗೀತ. ೯೧). 

ಸಾರಂಗತನುಜವಾಮಾಂಗ ಎ ಶಿವ (?) : ಸಾರಂಗತನುಜವಾಮಾಂಗನಂ ಭಂಗನಂ 
ಸಾರಂಗತೇಜ . . . ಸಾರಂಗಮೌಲಿ ತ್ರಾಹಿ (ಚೆಬಪು. ೬೩-೭೭ ಬ). [ಸಂ.] 


ಸಾರಂಗಗಮನ (ನಾ). ಮೋಡದಲ್ಲಿ ಚಲಿಸುವವನು ; ಚಂದ್ರ : ಸಾರಂಗಗಮನ 


[ಪಾಠಾಂ. ಪಯಣ] ಹರಿಮಿತ್ರನಂ ಪಾತ್ರನಂ . . . 
(ಸಂ. 


ಸಾರಂಗಮೌಲಿ ತ್ರಾಹಿ (ಚಿಬಪು. 


೬೩-೭೭ ಬ). 


ಸಾರಂಗಚರ್ಮ ೮೪೮೩ ಸಾರಗ 


ಸಾರಂಗಚರ್ಮ (ನಾ). ಆನೆಯ ತೊಗಲು. ಸಾರಂಗವಟ್ಟೆ (ನಾ). ಬಣ್ಣಬಣ್ಣದ ಬಟ್ಟೆ ,- ವಸ್ತ್ರ : ಸಾರಂಗವಟ್ಟೆ [ಪಾಕಾಂ. 
ಸಾರಂಗಚರ್ಮಾಂಬರ ವ ಗಜಚರ್ಮವನ್ನು ಧರಿಸಿದವನು; ಶಿವ: ಟ್ಟಿ] ಪಳಿ ಸಂಧ್ಕಾರಾಗಂ ತ್ರಿವಳಿ ಮಂಚಿಟಿಗೆ ಪಲ್ಲಕಿ ನಲ್ಲೂರ ತೆಳಗಾವಿಯೆಂಬಾ ಸೀರೆಗಳಂ 
ಸಾರಂಗಸುರಜ್ಮೇಷ್ಠ ಶತಧರ್ಮನಮಿತಪದ ಸಾರಂಗಚರ್ಮಾಂಬರ . . . ಪಾಲಿಪುದು ಸತಿಯರೊಲೆಯೊಳುರುಪಿದರಾಗಳ್‌ (ತ್ರಿಪುವಿ. ೧೦-೨೮). [ಸಾರಂಗ *- ಬಟ್ಟೆ] 
ಸಾರಂಗಪದವನೊಲಿದು (ಚಬಪು. ೬೬-೭೭೪). (ಸಂ. ಸಾರಂಗಚರ್ಮನ್‌। | ಸಾರಂಗವದನ (ನಾ). ಆನೆಯ ಮುಖವುಳ್ಳವನು ; ಗಣಪತಿ. 
ಸಾರಂಗಜಟಿ (ನಾ). ಮನೋಹರವಾದ ಜಟೆಯನ್ನುಳ್ಳವನು; ಶಿವ: | 5 ಸಾರಂಗವದನಪಿತ ಎ ಗಣಪತಿಯ ತಂದೆ ; ಶಿವ : ಸಾರಂಗವದನಪಿತ ಪಂಪಾ 
ಸಾರಂಗನಾಮಾಯುಧಾಕಲಿತಕರಪದ್ಮ ಸಾರಂಗಜಟಿ ಸಿದ್ಧನಂಜೇಶ ಪಾಲಿಪುದು ವಿರೂಪಾಕ್ಷ ಸಾರಂಗಪದವೀವುದು (ಚಿಬಪು. ೬೨-೧). ಸಂ.) 
ಸಾರಂಗಪದವನೊಲಿದು (ಚಿಬಪು ೬೩ ೭೭ ಅ). (ಸಂ. ಸಾರಂಗಜಟಿನ್‌] ಸಾರಂಗವಾಹನ (ನಾ). (ಐರಾವತವೆಂಬ) ಆನೆಯನ್ನು ವಾಹನವಾಗಿ 
ಸಾರಂಗಟ್ಟು, ಸಾರಗಟ್ಟು (ಕ್ರಿ). ಸಣ್ಣ ತೊರೆ ಮುಂತಾದುವನ್ನು ದಾಟಲು ಉಳ್ಳವನು ; ಇಂದ್ರ : ಸಾರಂಗವಾಹನಾದ್ಕಖಿಳದೇವರ ದೇವ ಸಾರಂಗಪಾಣಿದೇವ 
ಅಡ್ಡಗಟ್ಟೆ ಹಾಕು; ಸಂಕವನ್ನು ನಿರ್ಮಿಸು : ನೀರಡಸಿ ಕುಡಿದು ಸಿಂಪೆಯ - . - ಪಂಪಾವಿರೂಪಾಕ್ಷ ಸಾರಂಗವರವೀವುದು (ಚಿಬಪು. ೬೨-೧). [ಸಂ.1 
ನೀರೊಳಗರೆಮುಟುಗಿ ಮಗ್ಗುಲಿಕ್ಕಿರ್ದುದು ಮುನ್ನೀರಂ ನೀಲಾಚಲದಿಂ ಸಾರಂಗಟ್ಟಿದ |10|ಸಾರಂಗವೀಣೆ (ನಾ). ಒಂದು ಬಗೆಯ ವೀಣೆ: ಕ್ಲೋಣಿಯೊಳು ಪೆಸರುಳ್ಳ 
ವೊಲಿರೆ ಬಟಲ್ಲು ಲುಲಾಯಂ (ಯಶೋಚ. ೩-೬೮) ; ನದನದೀಪತಿಗೆ ಸಾರಂಗಟ್ಟುವೊರ್‌ ರಾವಳವೀಣೆ . . . ಸಾರಂಗವೀಣೆ ಪಿನಾಕವೀಣೆಗಳು ತಾನು ಮೊದಲವು 
ಚಲದ ಬಲದ ವಾನರಕುಲದ ಕ್ಷಿಪ್ರಕಾರ್ಮಿಕಕಾಶಲರ್‌ (ಶ್ರೀರಾಮಾ. ೫೯೧-೧೯೪). ಮುನ್ನವವಜೊಳು ಗಾನಮೊಪ್ಪುವ ದಂಡಿಗೆಯನವಧಾನಿಸುತ (ಬಸಪ ೧೯-೭). 
ಸಾರಗಟ್ಟು : ಸಾರಗ!ಪಾಕಾಂ. ಕಟ್ಟಿತು ಸಾಗರಕೆ ವೃಂದಾರಕಾಚಲವಿಡಿದು ಗಿರಿಗಳ (ಸಂ. ಸಾರಂಗವೀಣಾ। 
ಭಾರಕಿಳೆ ಕಡುತಗ್ಗುತಿರ್ದುದು ನಿಮುಷನಿಮುಷದಲಿ (ತೊರರಾ. ೬-೫-೧೪). ಸಾರಂಗಿ (ನಾ). ೧. ಚುಕ್ಕೆಗಳಿರುವ ಒಂದು ಬಗೆಯ ಜಿಂಕೆ ,- ದುಪ್ಪಿ : 
(ಸಾರ, * ಕಟ್ಟು] [15]  “ಪೃಷತೀ - ಸಾರಂಗಿ'' (ಒಷಧಿ. ೧೦೨). ೨. ಒಂದು ಬಗೆಯ ತಂತೀವಾದ, :: 
ಸಾರಂಗತೇಜ (ನಾ). ಚಂದ್ರನ ತೇಜಸ್ಸುಳ್ಳವನು : ಸಾರಂಗತೇಜ ಅಜವಲಿಗನಂ ಒಂದೆಡೆಗೆ ವೀಣೆ ಸಾರಂಗಿ ತಂಬುರಿಯಿಂತು ಸಂದಣಿಸಿ ಪೂರೈಸೆ (ಶ್ರೀರಾಮ. ೪-೫೫) ; 
ತಲೆಗನಂ ಸಾರಂಗಮೌಲಿ ತ್ರಾಹಿ (ಚಿಬಪು. ೬೩-೭೭ ಬ). (ಸಂ. ಸಾರಂಗತೇಜಸ್‌) (ತಾಳ ಮದ್ದಳೆ ಸಿತಾರ್ಸಾರಂಗಿಯೂ ಚಂದದಿಂ ಮುಖವೀಣೆ ಮೋರ್ಚಂಗ್‌ 
ಸಾರಂಗಧರ (ನಾ). ೧. ಜಿಂಕೆಯನ್ನು ಧರಿಸಿದವನು; ಚಂದ್ರ : ಸಾರಂಗಧರ ಪಿಟೀಲುಗಳ ಪಿಂದೆ ನುಡಿಪಿಮ್ಮೇಳದವರೊಡನೆ (ಅರ್ಚಾವಿ. ೨೪-೫೧). [ಸಂ. ಸಾರಂಗೀ। 
ಕಲಾಜೂಟವಿಲಸದ್ದೇವ ಸಾರಂಗವಾಹನಾದ್ಕಖಿಳದೇವರ ದೇವ . . . ಸಾರಂಗವರವೀವುದು | |ಸಾರಂಗಿಡು "ಸಾರಂಗೆಡು' ನೋ. 
(ಚೆಬವು. ೬೨-೧. ೨. ಶಿವ: ಸಾರಂಗಧರ ಪರಮವಾಹನ ಮಹಾದೇವ . . . |20|ಸಾರಂಗೆಡು, ಸಾರಂಗಿಡು (ಕ್ರಿ). ಸತ್ತ್ವವನ್ನು ಕಳೆದುಕೊಳ್ಳು ; ನಿಸ್ಸಾರವಾಗು : 
ಪಂಪಾವಿರೂಪಾಕ್ಷ ಸಾರಂಗವರವೀವುದು (ಚಿಬಪು. ೬೨-೧). 1೫೦.) ಆರಯ್ತು ನೋಡೆ ತೊಟ್‌ಗಳ ನೀರುಂ ವಾರಿಧಿಯ ನೀರ ಪೊರ್ದುಗೆಯಿಂದಂ 
ಸಾರಂಗನಾಟ (ನಾ). [ಸಂಗೀತ] ಒಂದು ರಾಗದ ಹೆಸರು : ನಾಟ, ಸೌರಾಷ್ಟ್ರ, ಸಾರಂಗೆಟ್ಟುಪ್ಪಪ್ಪವೊಲಾರುಂ ದುರ್ಜನರ ಕೂಟದಿಂದಂ ಕೆಡರೇ (ಧರ್ಮಾಮೃ. ೨-೭೭). 
ಸಾರಂಗನಾಟ, ಶುದ್ಧವಸಂತ . . . ಸಾಮವರಾಲೀ - ಈ ಮೂವತ್ತೊಂದು ರಾಗಗಳು ಸಾರಂಗಿಡು : ಸಾರಂಗಿಡೆ ಪಾರ್ಥಿವಪರಿವಾರಂ ದೆಸೆಗೆಟ್ಟು ಪೋಪವೋಲ್ಹೋದುವು 
ಪಡ್ಡವನ್ನು ನ್ಮಾಸ, ಗ್ರಹ, ಅಂಶವನ್ನಾಗಿ ಉಳ್ಳವುಗಳು (ಚತುಪ್ರ. ೬೬). (ಸಂ.] ನಿಸ್ಸಾರಸರೋಜಾಕರದಿಂ ಸಾರಸಕಳಹಂಸಚಕ್ರವಾಕಕುಟುಂಬಂ (ಪಂರಾಮು. ೭-೮೭). 
ಸಾರಂಗಪದ (ನಾ). ಶಿವನ ನೆಲೆ; ಕೈಲಾಸ : ಸಾರಂಗಜಟಿ ಸಿದ್ಧನಂಚೇಶ 


ಪಾಲಿಪುದು ಸಾರಂಗಪದವನೊಲಿದು (ಚಿಬಪು. ೬೩-೭೭ ಅ). ಸಂ.) 
ಸಾರಂಗಪದ್ಮ (ನಾ). ""ಆಕಾಶಗಂಗೆ'' ( ಚಿಬಪು ಕೋಶ). 


I 
| ಸಾರಂದಗಾಖ್‌ಿಕೆ (ನಾ). ತೋರಿಕೆ ; ಅಡಕ; ; ಸೋಗು : ಮಹಾಂಧಕಾರದಲ್ಲಿ 
ಸಾರಂಗಪದ್ಮಧರ ಎ ಆಕಾಶಗಂಗೆಯನ್ನು ಧರಿಸಿದವನು; ಶಿವ | 


ಸಂದಿಲ್ಲದೆ ಹೊದ್ದಿ ಬಾಹಾಗ ಒಂದುದ ಬಲ್ಲೆಯಾ . . . ಇದಕ್ಕೆ ಸಾರಂದಗಾಟ್‌ಕೆಯ 

ಮಾತೇಕೆ ಅದು ನೀ ಬಂದುದು ಬೆಂಬಳಿ ಕಂಬಳಿಯಿಲ್ಲದೆ ಲಿಂಗವೆ (ಮೋಳಿಮಾ. 

೧೬೪-೬೧೩). [ಸಾರಂದಗಾಜ್ಮ 4. -ಣಕೆ] 

30|ಸಾರಕ (ಗು). ೧. ಭೇದಿಯಾಗಿಸುವ ; ವಿರೇಚಕಗುಣವುಳ್ಳ. (ನಾ). 
ಕಾಸ್‌ ವಿಸರ್ಜಿಸುವುದು. ೩. ವಿರೇಚಕಗುಣವುಳ್ಳುದು: 
ಕ್ಸಿ... . ಕಾಯಿಯೊಳಗಿನ ತಿಳಲು ಸಾರಕವಿರುತ್ತದೆ; ಅದನ್ನು ಔಷಧಕ್ಕೆ 

ಉಪಯೋಗಿಸುವರು (ಕಭಾಗೆ. ೩೭). ೪. ಜೇನು; ಮಧು: "“ಕುಸುಮರಸ 

ಮಾಕ್ಷಿಕಂ ಕ್ಷೌದ್ರ ಸಾರಕಾಖ್ಕಾತಿ ಮಧುವಿನೊಳ್‌ ವರ್ತಿಸುಗುಂ'' (ವಸ್ತುಕೋ. ೯೪-೧೩). 


| [ಸಾರ್ಮ *- ಕೆಡು] 
| 
| 


ಸಾರಂಗಪದ್ಮಧರ ಜೀಮೂತಚಾರಮಣ . . . ಸಿದ್ದನಂಚೇಶ ಪಾಲಿಪುದು 
ಸಾರಂಗಪದವನೊಲಿದು (ಚಬಪು ೬೩-೭೭ ಅ). ಸಂ.) 
ಸಾರಂಗಪಾಣ್ಮಿ (ನಾ). "ಶಾರ್ಜ'ವೆಂಬ ಬಿಲ್ಲನ್ನು ಹಿಡಿದಿರುವವನು; 
ವಿಷ್ಣು: ತೆಂಗಾಯಿ ಪಲಸು . . . ಭೃಂಗಾಯಿವಣ್ಣಳು ಸಹಿತ ಹಿಂಗದೆ ಬಹುಫಲಾದಿಗಳ 
ತೋಂಟಿಗರು ಸಾರಂಗಪಾಣಿಗೆ ಸಾರ್ಚಿದರು (ಮೋಹತ. ೪-೬೨). | 
[ಆ ಸಂ. ಶಾರ್ಜ್ಸಪಾಣಿ! 


( 
| 
[ 
I 


ಸಾರಂಗಪಾಣ್ಮೆ (ನಾ). ಜಿಂಕೆಯನ್ನು ಕೈಯಲ್ಲಿ ಹಿಡಿದವನು; ಶಿವ : ಸಾರಂಗಪಾಣಿ | 35 [ಸಂ.) 
ದೇವ ಸಾರಂಗಧರ ಪರಮವಾಹನ ಮಹಾದೇವ . . . ಸಾರಂಗವರವೀವುದು | |ಸಾರಕಿ, ಸಾರಿಗೈ (ನಾ). ೧. ಒಂದು ಬಗೆಯ ಹಕ್ಕಿ. ೨. ಹೆಣ್ಣುಗಿಳಿ : ಮೃಗ 
( ಚೆಬಪು ೬೨-೧). ಸಂ.) ಚಕೋರ ಕೀರ ಸಾರಕಿ[ಪಾಕಾಂ. ರಿವ]ಗಳ ತಾಣದಿಂದೆ ಸೆಜ್ಜೆ ಸೊಗಸನೆಸಗುತಲ್ಲಿಗಲ್ಲಿಗೊಪ್ಪಿ 
ಸಾರಂಗಭೈರವಿ (ನಾ). [ಸಂಗೀತ] ಒಂದು ರಾಗದ ಹೆಸರು: ನೀಲೋತ್ಪಳಿನಿ ತೋರ್ಪವು (ಜನವ. 6-೧೪) ; ಸಾರಕಿಯು ಪಾರಿವ ಮರಾಳವು ಚಾರುವಿದ್ಕಾಧಿಕರು 
ಏಕಚ್ಛವಿ . . . ಸಾರಂ!ಪಾಠಾಂ. ೪]ಗಭೈರವಿ . . . ವಸಂತಬಂಗಾಳ ಉಪಾಂಗಮೆಂಬ ಘನಗಂಭೀರಬಂಧುಸಮೂಹ ಸಖಸಖವಿನಿವಹ ತೆರಳಿದುದು (ನಾಗಷ. ೩-೫೧). 
ಇಪ್ಪತ್ತೆರಡು ಕ್ರಿಯಾಂಗದಿಂದಾದ ರಾಗಂಗಳು (ಎವೇಕ. ೧೮೮). (ಸಂ. ಸಾರಂಗಭೈರವೀ। |40) ಸಾರಿಗೈೆ : ೨. ಗಿಳಿ ಗೀಜಗ ಸೋಗೆನವಿಲು ಸಾರಿಗೆ(ಪಾಕಾಂ. ಗ) . . . ಕನ್ನವಿಲ್ಲಳ 
ಸಾರಂಗಮಣಿ (ನಾ). '"ಸೂರ್ಯಗ'' (ಚಬಪು ಕೋಶ) : ಸಾರಂಗಮಣಿ ಪದ್ಮ ಹೊಟ್‌ ಮುಂದೆ ತಳರೆ ತಡೆಯದೆಯ್ದಿದನು (ಕುರಾಸಾಂ. ೩೪-೩); ಹಾ! ಎನ್ನ ಪಂಜರದ 
ಧೂಮಾಂಕ ಗೋಪದ್ಮ ಸಾರಂಗಸುರಚ್ಛೇಷ್ಠ . - . ಪಾಲಿಪುದು ಸಾರಂಗಪದವನೊಲಿದು | ಸಾರಿಗೆಯೇ! ಪಾಲನೆಚ್‌ವಳಾವಳೋ ! (ರಾಮಾಶ್ಮ- ೪೦-೩). [ಆ ಸಂ. ಸಾರಿಕಾ] 
(ಚಬಪು ೭೩-೭೭ ಅ). (ಸಂ. ಸಾರಗ (ನಾ). ೧. ಮೈಮೇಲೆ ಚುಕ್ಕೆಗಳಿರುವ ಜಿಂಕೆ; ಚುಕ್ಕೆದುಪ್ಪಿ : ಸಾರಗದ 
ಸಾರಂಗಮೌಲಿ (ನಾ). ಚಂದ್ರನನ್ನು ತಲೆಯಲ್ಲಿ ಧರಿಸಿದವನು; ಶಿವ : ಕವಲುಗೊಂಬೇಟ್‌ದವು ಸರ್ಪನಾ ಸಾರಗದ ಮಣಾಗೆ ಮೊಲೆಯಾವ ಪೆಣ್ಣುಲಿವಿಂಡು 


ಸಾರಂಗತೇದಟ ಅಜವಲಿಗನಂ ತಲೆಗನಂ ಸಾರಂಗಮೌಲಿ ತ್ರಾಹಿ (ಚಬಪು ೬೩-೭೭ ಬ). | 45 (ಸಮ್ಮಕೌ. ೧-೧೪); ಹುಲ್ಲೆ ಮರೆ ಸಾರಗಗಳ ಕಂಗಿಡಿಸುವ ಜಂಘಾಲಿಗಳು ನಡುವಿನ 
[ಸಂ. ಸಾರಂಗಮೌಲಿನ್‌। ರತ್ನಮೇಖಲೆಯಾಂತು ಬಾಲವ ಬಡಿಯುತೆ ನಡೆದುವೊಗ್ಗಿನಲಿ (ಮೋಹತ. ೧೯-೧೨) ; 


ಸಾರಗಟ್ಟು 


ಸಾರಗದ ಕೊಂಬನ್ನು ಮೊಲೆಹಾಲಿನಲ್ಲಿ ತೇದು ಕದಡಿ ಸೇವಿಸಿದರೆ ದಾಹಜ್ಜರ 
ಗುಣಮಕ್ಕುಂ (ಸಕವೈ. ೭೮). [ಆ ಸಂ. ಸಾರಂಗ] 

ಸಾರಗಟ್ಟು "ಸಾರಂಗಟ್ಟು' ನೋ. 

ಸಾರಗನ್ನಡ (ನಾ). ಸತ್ತ್ವಯುತವಾದ ಕನ್ನಡ; ತಿರುಳ್ಗನ್ನಡ: ತಿಳಿಯತಿ 


ಗೂಢಗನ್ನಡವನಾ ಮಜ'ಗನ್ನಡ ಸಾರಗನ್ನಡಂಗಳು ಮೊದಲಾದ ಸಾಸಿರದ | 


ಮೇಲೆರಳ್ನೂುಮಿವಾದಿಯಾದವಂ (ಕವಿಜ. ೪-೪). (ಸಾರ, *- ಕನ್ನಡ ] 
ಸಾರಘ (ನಾ). ಜೇನುತುಪ್ಪ: ""ಸಾರಘಂ, ಮಾಕ್ಷಿಕಂ, ಕ್ನಾದ್ರಂ, ಮಧು, ಪುಷ್ಪರಸ: 
- ಈ ೫ ಜೇನುತುಪ್ಪಂ'' (ಹಲಾಯು. ೧೦೨-೪೬೭). (ಸಂ.] 
ಸಾರಜನಕ (ನಾ). [ವಿಜ್ಞಾ] ಬಣ್ಣ, ರುಚಿ ಮತ್ತು ವಾಸನೆಗಳಿಲ್ಲದುದು 
ಹಾಗೂ ವಾಯುಮಂಡಲದಲ್ಲಿ ಶೇಕಡ ಎಂಬತ್ತರಷ್ಟಿರುವ ಒಂದು ಬಗೆಯ 
ರಾಸಾಯನಿಕವಸ್ತು; ನೈಟ್ರೊಜನ್‌: ಇಂಗಾಲ, ಸಾರಜನಕ . . . ಕಬ್ಬಿಣ 
ಮೊದಲಾದ ನಿರವಯವಸ್ತುಗಳು ಸಸ್ಕಗಳ ಆಹಾರದ ಘಟಕವಸ್ತುಗಳು (ಪ್ರಾಣಿಶಾ. ೬) ; 
ಸಾರಜನಕ, ಹೀಲಿಯಂ ಇತ್ಯಾದಿ ಅನಿಲಗಳನ್ನು ತುಂಬಿದ ಗಾಜಿನ ಬುರುಡೆಯೊಳಗೆ 
ಟಂಗ್‌ಸ್ಪನ್‌ ಎಂಬ ಲೋಹದ ಸಣ್ಣತಂತಿಯನ್ನು ಎರಡು ತಾಮ್ರದ ತಂತಿಗಳಿಗೆ 
ಸೇರಿಸಿರುತ್ತಾರೆ (ಭೌತವ. ೩೪೫). ([ಸಂ.1 
ಸಾರಟು "ಸಾರೋಟು' ನೋ. 
ಸಾರಡಿ (ನಾ). ಕೊಳೆಬಟ್ಟೆಗಳ ಮೂಟೆ ,-- ಗಂಟು : ಸರಿಸರಿದು ಹಾಸರಗತ್ತಿಯಂತೆ 
ಸಾರಡಿಯ ಪೊತ್ತು ನಿಸ್ಸಾರರವನಾದೆನೊ ಸರಿಯರೊಳಗೆ (ಎಸಾಸು. ೩೦-೧). (7) 
ಸಾರಡೆ 'ಸರಾಡ್ಕ' ನೋ. 
ಸಾರಣ್ಮ (ನಾ). ಗಂಧರ್ವ: "ಸಾರಣವೆಣ್‌' ಪರಾ. . (ಆ ಸಂ. ಚಾರಣ] 
ಸಾರಣ್ಮ (ನಾ). [ಸಂಗೀತ] ನಾದ; ಧ್ವನಿ: ಮಾನಿತಂ ನವಕಾಣಮುಂ 
ಸಂಧಾನಮಮರಂ ತಾಳಪಠ್ಕ್ಮಮನೂನಪತ್ರಂ ಪೊಟ್ಟವಣಿ ಸಾರಣಮಲರ್ದಿರಲು 
(ಬಸಪು. ೧೯-೮} (ಸೆಂ. ಸಾರಣಾ। 
ಸಾರಣ್ಮ (ನಾ). ೧. ಒಂದು ಬಗೆಯ ಸುಗಂಧವಸ್ತು. ೨. ಸುಗಂಧವಸ್ತು, 
ಗೋಮಯ ಮುಂತಾದುವುಗಳಿಂದ ನೆಲವನ್ನು ಸಾರಿಸುವುದು: 
“ಸಾರಣಂಗೆಯ್‌' ಪರಾ. ಸಂ.) 
ಸಾರಣಂಗೆಯ್‌ (ಕ್ರಿ). ಸುಗಂಧವಸ್ತು, ಗೋಮಯ ಮುಂತಾದುವುಗಳಿಂದ 
ನೆಲವನ್ನು ಸಾರಿಸು, - ಬಳಿ: ಚನ್ನಪೂಗಿಡುಗಳಡಿಯಂ ಸಾರಣಂಗೆಯ್ದವಂ ಗಾಳಿ 
ಸೋಂಕದಂತೆ ತರಿಸಿ ಕಟನಿಕರಂಗಳಂ ಸುತ್ತಲುಂ ಕಟ್ಟಿ (ಆರಾಚ. ೨-೩-೫). 
[ಸಾರಣ್ಮ + ಕೆಯ್‌) ಕ 
ಸಾರಣವೆಣ್‌ (ನಾ). ಗಂಧರ್ವಸ್ತ್ರೀ: ತೋರಣಗುಡಿಗೋಪುರಕೆ ಕೆಯ್ಕಿಕ್ಕುವ 
ವಾರಣನಿಚಯವೆಣ್ಣೆಸೆಯ ಸಾರಣವೆಣ್ಣಳ ನುಡಿನಡೆಗಲಿವ ವಿಚಾರಣದಿಂದಲೆಯ್ದಿದರು 
(ಮೋಹತ. ೨೪-೨೪). [ಸಾರಣ, * ಪೆಣ್‌) 
ಸಾರಣ್ಮಿ "ಸಾರವಣೆ' ನೋ. 
ಸಾರಣೆ (ನಾ). ೧. ತೋಡು; ನಾಲೆ; ಕಾಲುವೆ : ""ಯಾನಮೆನಲೈ ಸಾರಣಿಯೆನಲ್‌ 
ನೀರ ಹರಿಕುಣಿಯೆನಿಕ್ಕುಂ'' (ಮಂಗರಾ. ೧೨೫-೧೯). ೨. ಒಂದು ಬಗೆಯ ವನಸ್ಪತಿ 
ಗಿಡ; ಮುಳ್ಳಗಸೆ : ""ಸಾರಣೀ . . . ಭದ್ರಬಲಾ - ೫ ಕಿರಿಯ ಹಸಾರಣೇಗಿಡ, 
ಸಾರಣೀಗಿಡ'' (ಸಿದ್ಧಾಂತಿ. ೧೪೭). (ಹಂ. ಸಾರಣೀ। 
ಸಾರಣ್ಮಿ, ಸಾರಿಣ್ಮಿ (ನಾ). ಒಂಟೆ. ಸಾರಿಣ್ಮಿ : “ಸಾರಿಣಿಸವಾರ' ಪರಾ. 
ಸಾರಣೀಸವಾರ ಒಂಟೆಯನ್ನು ನಡೆಸುವವನು; ಒಂಟೆಸವಾರ : 
ರಹಸ್ಯವಾಗಿ ತಮ್ಮ ಹೆಸರಿನಿಂದ ಟೀಪೂಸುಲ್ವಾನನ ಬಳಿಗೆ ಜಾಗತ್ರೆಯಾಗಿ ಬರುವಂತೆ 
ಅರ್ಜಿಯನ್ನು ಬರೆದು ಸಾರಣೀಸವಾರನ ಸಂಗಡ ಕಳುಹಿಸಿಕೊಟ್ಟು (ಮಹಾವಂ. ಓ ಹ 
"ಸಾಂಡಣಿ' ಪರಾ. [€- ಮರಾ. ಸಾಂಡಣೀ; ಹಿಂ. ಸಾಂಡನೀ। 
ಸಾರಣಿಅರಿವೆ (ನಾ). ಸಾರಣೆಗೆ ಉಪಯೋಗಿಸುವ ಬಟ್ಟೆ; ಸಾರಿಸುವ 
ಬಟ್ಟೆ : ಸಾರಣಿಅರಿವೆಗಿಂತ ಸ್ವಾರಸ್ಮವಿಲ್ಲದಲೆ ಸಾರದುರಿತಪ್ರಸಾರವನು ಉಂಡೆ 
[ಸಾರಣಿ, (« ಸಾರವಣೆ) 4 ಅರಿವೆ ( ಅಜುವೆ)] 


(ಎಿಸಾಸು. ೩೦-೧). 


೮೪೮೪ 


೪ 


ಸಾರಣೆಗೇರು್‌ 


ಸಾರಣಿಗೆ, ಸಾಣಿಗ್ಗೆ (ನಾ). ಜರಡಿ; ಒಂದರಿ: "“ಚಾಳನಿ ರಂಧ್ರಿ ಸಾರಣಿಗೆ'' 
(ಮಂಗರಾ. ೬೨-೨೧) ; ಸಾರಣಿಗೆಯಂತೆ ರಸ ಬಿಟ್ಟು ಕಸ ಎತ್ತಿಹಿಡಿಯುವ ಮಹಾಪುರುಪರ 
ಬಗ್ಗೆ ರನ್ನನು ವಿಷಾದಿಸುವನು (ಸಾಹಿಎ. ೭೧). ಸಾಣಿಗೆ : ತಮಗೆ ಬೇಕಾದಾಗ ಹಿಟ್ಟು 
ಜಲ್ಲಿಸುವ ಸಾಣಿಗೆಯಲ್ಲಿ ಹಾಕಿ ಜಲ್ಲಿಸಿದರೆ . . . ಖಂಡಗಗಟ್ಟಲೆ ಧಾನ್ಶವನ್ನಾದರೂ 
ಕಡೆಗೆ ಮಾಡಿಕೊಳ್ಳಬಹುದು (ಕೃಹಿಪ್ರ. ೬೯); ಇವರು ಚಾಪಿ, ಬುಟ್ಟಿ, ಮೊರ, ಸಾಣಿಗೆ 
ಮುಂತಾದ ಬಿದಿರಿನ ಒಡವೆಗಳನ್ನು ಮಾಡಿ ಮಾರುತ್ತಾರೆ (ಕಭಾಗೆ. ೪೫೩). 

[ಸಾರಣೆ + - ಇಗೆ] 
ಸಾರಣೆ, (ನಾ). ಪ್ರಕಟಪಡಿಸುವಿಕೆ; ಘೋಷಿಸುವಿಕೆ: "ಸಾರಣೆಗರೆ' ಪರಾ. 
[ಸಾರ್ಕು(-€ ಸಾಲು) * - ಅಣೆ) 


10|ಸಾರಣ್ಣೆ (ನಾ). ಒಂದರಿ; ಜರಡಿ : ai ಕಸಮಂ ಪಿಡಿವರ್‌ ಕೆಲರ್‌ 


25 


& 


ಮಹಾಪುರುಷರ್ಕಳ್‌ (ಆಜಪು. ೧-೯೧) ; ನಿನ್ನ ಬಾಲದೊಳೊಂದು ತೂತಿಹುದೆಂದಂತೆ 
ಸಾರಣೆ ಸೂಜಿಯ ಕುರಿತು (ಇಂಚಾಪ. ೧೧೨-೪೮). 
[ದೇ. ॥ ತುಳು. ಸಾರಣೆ. / ಸಂ. ಚಾಲನೀ] 
ಸಾರಣೆ (ನಾ). ೧. [ಸಂಗೀತ] ಷಡ್ಡಸ್ವರದ ಧ್ವನಿ ,- ನಾದ: ಸಾರಣೆ ಮಾಣ್ಣ 
ವಸಾಮಿ ಸಂದಣಿ ಪಿಂಗೆ (ಅನಂಪು. ೫-೮೮). ೨. ವೀಣೆ, ತಂಬೂರಿ 
ಮುಂತಾದ ತಂತೀವಾದ್ಮಗಳಲ್ಲಿರುವ ಷಡ್ಡಸ್ವರದ ತಂತಿ: ಸಾರಣೆಯ 
ತಂತಿಗಿಂತ ದಪ್ಪವಾಗಿರುವ ಮಂದ್ರ, ಪಂಚಮದ ತಂತಿಯ ಸ್ಮಾಯಿಯು 
ಕಡಿಮೆಯಾಗಿರುವುದೂ ಇದರಿಂದ ಅರ್ಥವಾಗುತ್ತದೆ (ಭೌತಎ. ೧೪೨); ಬಲದಿಂದ ಎಡಕ್ಕೆ 
ನಾಲ್ಕುತಂತಿಗಳು ಕ್ರಮವಾಗಿ ಪಂಚಮ, ಸಾರಣೆ, ಅನುಸಾರಣೆ ಮತ್ತು ಮಂದ್ರ ಎಂದು 
. ಕರೆಯಲ್ಪಟ್ಟಿದೆ (ಸಂಗೀಚಂ. ೧೧೧). "ಅನುಸಾರಿಣಿ' ಪರಾ. (ಸಂ. ಸಾರಣಾ। 
ಸಾರಣೆ (ನಾ). ೧. ಒಂದು ಬಗೆಯ ಸುಗಂಧದ್ರವ್ಯ. ೨. ಸುಗಂಧದ್ರವ್ಮಗಳ 
ಲೇಪನ: ಮಕರಕೇತನನ ಕೇತಕಿಯಲಗಂ ಪರಾಗದ ಸಾರಣೆಯೊಳ್‌ ಪರಿಮಳದ 
ಹೊಗರೆತ್ತುವಳಿಕುಂತಳೆಯರಿಂ (ಗಿರಿಕ. ೭-೧೧ ವ); ಅವರ ದೇಹಾಂಗಗಳಿಗೆ, ಕರ್ಪೂರ 
. ಜವ್ವಾಜಿಗಳ ಸಾರಣೆಯನ್ನು ಲಘುವಾಗಿ ಲೇಪಿಸಿದರು (ಶಾಂತಲಾ. ೧೦೪). 
೩. ಕಸ್ತೂರಿ, ಚಂದನ ಮುಂತಾದ ಸುಗಂಧದ್ರವ್ಮಗಳಿಂದ ಅಥವಾ 
ಗೋಮಯದಿಂದ ನೆಲವನ್ನು ಸಾರಿಸುವುದು, - ಬಳಿಯುವುದು : ಮಾಂಸದ 
ಭಿಶ್ತಿಗೆ ರಸದ ಹೂಸಣೆ ಸುಖದ ನೆಲಗಟ್ಟು ರಕ್ತದ ಸಾರಣೆ ಮಜ್ಜೆಯ ಕಾರಣೆ 
(ಆದವೆ. ೧೫-೩೩): ಪುರವೀಥಿಯಲಿ ಪ್ರಕಟವಾಗಿರಲಾರ್ದ್ರಕಸ್ತೂರಿಕೆಯ ಸಾರಣೆಯಿಂದೆ 
ನವಮೌಕ್ತಿಕಫಲಾವಳಿ ರಂಗವಾಲಿಗಳಭಿನವಿಸುತಿರಲು (ಬಸಪು. ೪-೩); ಕೆದಲೌದರಲು 
ಮಾಕ್ತಿಕರಂಗವಲಿ ಮಿಗಮದದ ಸಾರಣೆಯ ಕುಂಕುಮದಿ ಹುದುಗಿದ ಗಂಧವ ಕಾರಣೆ 
ಪನಿನೀರೊಳೊದವಿದ ಚಳಯಮೊಪ್ಪಿದುದು (ವರ್ಧಚ. ೫-೪೩). ೪. ನಯಗಾರೆ 
ಹಾಕುವುದು; ಗಿಲಾವು ಮಾಡುವುದು: ಅವರ ಮನೆ, ಬಚ್ಚಲು ಪ್ರತಿಯೊಂದು 
ನಿರ್ಮಾಣವಾಯಿತು. ಸಾರಣೆ ಮುಗಿಯಿತು (ಜಾರುದಾ. ೨೨೪); ಸಾರಣೆಗೆಂದು 
ತಂದುಹಾಕಿದ್ದ ಮರಳುಗುಡ್ಡೆ ಇತ್ತು (ಕಪಪು. ೫-೭೦). 
` ಸಾರಣೆಕಾರಣೆ - ನೆಲವನ್ನು ಸಾರಿಸುವುದು ಹಾಗೂ ಗೋಡೆಯ 
ಕೆಳಭಾಗದಲ್ಲಿ ಬಣ್ಣದ ಗೆರೆ ಬಳಿಯುವುದು: ರಕ್ತಚಂದನದಲ್ಲಿ ಸಾರಣೆಕಾರಣೆ 
ರಕ್ತಚಂದ್ರಿಕೆಯ ಮೇಲ್ಗಟ್ಟು ರಕ್ತ ವರ್ಣದ ಪುಷ್ಪಮಾಲೆಯಿಂದಾ ಶಾಲೆ ಯುಕ್ತಿಗೊಬ್ಬತು 
ಸಂಜೆಯಾಯ್ತು (ಭರಚ. ೨೦-೧೨೬): ಮನೆಯನ್ನೆಲ್ಲಾ ಸಾರಣೆಕಾರಣೆಗಳಿಂದ 
ಶೃಂಗಾರಗೊಳಿಸಿದ್ದರು (ಅಲ್ಪಎ ೬೩). (ಸಂ. ಸಾರಣ।] 
ಸಾರಣೆಗರೆ (ಕ್ರಿ). ಡಂಗುರಸಾರು; ಘೋಷಿಸು: ವನಕ್ಕೆತರಲಿ ನೃಪವರರೆಂದು 
ಸಾರಣೆಗರೆದರವನಾಪ್ತಿಗರು (ಜನಭಾ. ೧೯-೧). (ಸಾರಣೆ, 4 ಕರೆ! 
ಸಾರಣೆಗೆಯ್‌ (ಕ್ರಿ). ಸುಗಂಧದ್ರವ್ಯಗಳಿಂದ ಅಥವಾ ಗೋಮಯದಿಂದ 
ನೆಲವನ್ನು ಸಾರಿಸು: ಚಮರೀರಾಜಿ ರಜಂಗಳಂ ಕಳೆಗುಮುದೃದ್ದಂತಿ 
ಸಂಭ್ರಮೆದಿಂ ಸಾರಣೆಗೆಯ್ವುದಲ್ಲಿ ಪವನಂ ಪೂದೂಳಿಯಿಂ ರಂಗಮಂ ಕ್ರಮದಿಂ' 
ಮಾಳ್ಬುದು" (ಶಬಶಂ. ೨-೭೨); ಕೈಯಿಂ ಕತ್ತುರಿಸಾರಣೆಗೆಯ್ದನೀಶಪೂಜಾಸ್ಯಹದೊಳ್‌ 
(ಭೈರಪು ೧೭-೪೪). [ಸಾರಣೆ *- ಕೆಯ್‌,] 


ನೀರಿಟ್ಟು 
u 


ಸಾರಣೆಗೆಲಸ 


ಸಾರಣೆಗೆಲಸ (ನಾ). ಸುಗಂಧದ್ರವ್ಮಗಳಿಂದ ಸಾರಿಸುವುದು ,- ಶುದ್ಧಿ 
ಗೊಳಿಸುವುದು: ಪೊಳೆವ ಪನ್ನೀರ್ಚಳೆಯದಿಂದುಜ್ವಲಿಪ ಮೃಗಮದದೆಸೆವ 
ಸಾರಣೆಗೆಲಸದಿಂ . . . ಪುರವೀಧಿ ರಂಜಿಸಿತು (ಕಾವೇಮ. ೧-೪೫). [ಸಾರಣೆ + ಕೆಲಸ] 

ಸಾರಣೆದೆಗೆ (ಕ್ರಿ). ಸಾರಣೆಯನ್ನು ಮಾಡು; ಸಾರಿಸು : ವರಕುಂಕುಮಸಾರಣೆದೆಗೆ 
ಯುತ ಮುತ್ತ ಪರಪಿ ರಂಗವಲಿಯನಿಕ್ಕಿ (ಗೊಮ್ಮಚ. ೩-೭). [ಸಾರಣೆ *- ತೆಗೆ] 

ಸಾರತ (ನಾ). ವಿಷಯಾಸಕ್ತಿ ; ವಿಷಯಾಭಿಲಾಷೆ (7): ಸಾರತ ಸವೆದು 
ಆರತವಳಿದು ಸಾಕಾರ ಸನ್ಮೂರ್ತಿಯ ಸಂವಿತ್ತು ಸಂಸುಖವಾಗಿ ಸಾನಂದವೇದ್ಮವಾದ 
ಮಹಾಮಹಿಮರ ತೋಜ್‌ಸಯ್ಯ ಎನಗೆ (ಅದವ. ೧೭-೪೧). [ಸಂ.] 

ಸಾರತಪ (ನಾ). ಶ್ರೇಷ್ಠವಾದ ತಪಸ್ಸು : ಪರಮಾಳೋಚನದೊಳ್‌ . . 
ನಿಬಿಡಕಾರ್ಯೋತ್ಸರ್ಗದೊಳ್‌ ಶುದ್ಧಿ ತಳ್ತಿರೆ ದೋಷಪ್ರತಿಕಾರಸಾರತಪಮಂ ತತ್ತಾಪಸಂ 

` ತಾಳ್ದಿದಂ (ಸುಕುಮಾ. ೪-೧೫). [ಸಂ.] 

ಸಾರತಿಗೆಯ್ಮೆ (ನಾ). ರಥವನ್ನು ನಡೆಸುವುದು; ಸಾರಥ್ಮ: ಸಾಧ್ವೀ ನಳ 
ನಳಕೂಬರ ಮಾತಲಿಗಳಂ ಸಾಟಿಗೈಯದ ಸಾರತಿಗೆಯ್ಮೆಯೊಂದುಜಾಣ್ಮೆಯಿಂ 

 ಸೂಟಿಯಿಂ ನೂಂಕೆ ಪಾಟ್‌ ನಾಡಿಂ ನಾಡಿಂಗೆ ಧೀಂಕಿಟ್ಟುವೋ ಎನೆ ಪವನಜವಮಂ 
ಮುಂಚಿ ವಾಜಿಗಳೋಟಂಗೊಂಡುವು (ರಾಮಾಶ್ವ. ೨೯-೩೦). 

(ಸಾರತ್ಮಿ ೬ ಗೆಯ್ಮೆ (ಆ ಕೈಮೆ,)1 

ಸಾರಥಿ (ನಾ). ರಥವನ್ನು ನಡೆಸುವವನು; ಸೂತ : ಸಾರಥಿಯಪ್ಪೊಡಪ್ಪನೆನಗೀತನೆ 
(ಪಂಪಭಾ. 6-೯೮) ; ಬಲುಹು ಸಾರಥಿಯಿಂದ ರಿಪುಗಳ ಗೆಲವು ಸಾರಢಿಯಿಂದ 
ಸಾರಥಿಯೊಲಿದಡೇನೇನಾಗದು (ಕುವ್ಮಾಕ. ೫-೬). 


೮೪೮೫ 


ಸಾರಮೇಯ 


ಸಾರಧನ (ನಾ). ಶ್ರೇಷ್ಠವಾದ ಸಂಪತ್ತು ,- ಐಶ್ವರ್ಯ : ಸೋದರಮಾವಂ 
ಭದ್ರಮಿತ್ರನಲ್ಲಿ ಮೊದಲ್ಗೊಂಡು ಸ್ಥಳಯಾತ್ರೆಗೆ ಪೋಗಿ ಸಂಖ್ಯಾತೀತಸಾರಧನಮಂ 
ಪಡೆದು ಬರ್ಪೆಡೆಯೊಳ್‌ (ಶಾಂತಿಪು. ೯-೯೦ ವ). (ಸಂ.] 
ಸಾರಧಾತುಜ್ಞ (ನಾ). ಚಿನ್ನ ಮೊದಲಾದ ಶ್ರೇಷ್ಠವಾದ ಖನಿಜಗಳ 
5 ಪರೀಕ್ಷೆಯಲ್ಲಿ ನಿಪುಣನಾದವನು: ಧಾತುಜ್ಮರ್‌ ಸಂತತತನುಧಾತುಜ್ಜರ್‌ 
ಭೂರಿಸಾರಧಾತುಜ್ನರ್‌ ಸದ್ಭಾತುಜ್ಜರ್‌ ನೆರೆದಿರ್ದರ್‌ ಕೌತುಕ ಹಮ್ಮೀರವೀರರಾಜನ 
ಸಭೆಯೊಳ್‌ (ಹಮ್ಮಿರ. ೨-೧೧೩). ([ಸಂ.) 
ಸಾರಪೊಪ್ಪಳಿ (ನಾ). ಶ್ರೇಷ್ಠವಾದ ಪೊಪ್ಪಳಿ ಸೀರೆ: ಚಾರುವಸನ ಪೊಂಬಟ್ಟೆ 
ಬಿಳಿಯ ವಸ್ತ್ರ ಸಾರಪೊಪ್ಪಳಿ ಮೊದಲಾದ ಸೀರೆಸಹಿತ ಸ್ನಾನವ ಮುಳ್ಳ ವಿಪ್ರರ 
ನಾರಿಯರೆಸೆದರಿತ್ತಟದೆ (ಕಂನಎ. ೫-೫೧). [ಸಾರ್ಕ 4 ಪೊಪ್ಪಳಿ] 
ಸಾರಪ್ರಭೆ (ನಾ). ಶ್ರೇಷ್ಠವಾದ ಕಾಂತಿ; ಉಜ್ವಲವಾದ ಬೆಳಕು: ಸಾರಪ್ರಭೆ 
ಮುಸುಳ್ಣುದೊ ಪೇಳ್ನೀರಾಜನಮೋಜೆದಪ್ಪ ಮನಮಿತ್ತೆಯೊ ಪೇಳೋರಂತೆ 
ಗಡಣಿಸಿರ್ದುಪಹಾರಕ್ಕಿದಿರಿಟ್ಟ ಸೊಡರ ಕಳೆ ಕುಂದಿದುದೋ (ವೃಷವ. ೩೨-೧೫). 
(ಸಂ. ಸಾರಪ್ರಭಾ। 
15|ಸಾರಬೀದಿ (ನಾ). ಸಂಪದ್ಭರಿತವಾದ ಬೀದಿ: ಬಸದಿವರೆಗಂ (ದ್ರ/ಮ್ಮಮುಂ 
ಪೊನ್ನುಂ ಸಾರಬೀದಿಯಾಗಿ್ವಗೆ3ಯುಮುಗುತ್ತಂ(ಪಾಠಾ. ತುಡುಗೆಗಳುಂ ಮುತ್ತುಂ] 
ಪೋದುವೆಂದು ಪೇಟ್ಡೊಡೆ (ವಡ್ಡಾರಾ. ೧೭೭-೧೧); ""ಸಾರಬೀದಿಯಾಗಿಯುಂ- ಬೀದಿ 
ಯುದ್ಧಕ್ಕೂ, ಕಟ್ಟೆ ಕಟ್ಟಿದ ಹಾಗೆ (?)'' (ವಡ್ಡಾರಾ. ೨೭೭ ಟಿಪ್ಪಣಿ). !ಸಾರ್ಮ *- ಬೀದಿ) 
ಸಾರಭೂತ (ನಾ). ೧. ಅತ್ಯುತ್ಪಷ್ಟವಾದುದು; ಶ್ರೇಷ್ಠವಾದುದು: ವೇದದ 


10 


ಸಾರಥಿಮಾಡು = ಸಾರಧಢಿಯನ್ನಾಗಿ ನಿಯಮಿಸು: ಸಾರಢಿಮಾಡು |20| ಸಾರಭೂತವಾದ ಒಂದು ಭಾಗವು ಪುರುಷಸೂಕ್ತ (ನಕ್ಷತ್ರ. ೧. ೨. ಶ್ರೇಷ್ಠನಾದವನು; 
(ಪಾಂಾಂ. ಡೆ)ಮುತ್ಸೃಸುತನುತ್ತರನಂ[ತದ]ರಾತಿಸೈನ್ಮಕೂಪಾರದ ಪಾರಮಂ ಉತ್ತಮ ವ್ಯಕ್ತಿ: ಸಾರಭೂತರಲೇ ಸಮಸ್ತವಿಕಾರಿಗಳೊಳೀ ವಿಶ್ವನೃಪ ಸಂಹಾರ 
ತಡೆಯದೆಯ್ದುವೆನೆಂಬುದುಂ (ಪಂಪಭಾ. ೮-೯೬). [ಸಂ.1 ರಿಬ್ಬರ ಬೀಯವನು ಮೇಲಿನ್ನು ಕೇಳು (ಕುವ್ಮಾಕ. ೧೯-೨೬). [ಸಂ.1 
ಸಾರಥಿತನ (ನಾ). ರಥವನ್ನು ನಡೆಸುವುದು; ಸಾರಥ್ಮ : ಧನುವನಿಕ್ಕಡಿಗಳೆದು | |ಸಾರಮಣಿ (ನಾ). ಶ್ರೇಷ್ಠವಾದ ಮಣಿ; ಅನರ್ಫ್ಕರತ್ನ : ಸಾರಮಣಿ ಪ್ರಸಾನು 
ರಿಪುಸೂತನ ಶಿರವ ಹರಿಯೆಸಲು ಸಾರಧಿತನವ ತಾನೇ ಮಾಡುತಿದಿರಾದನು ವಿಜಯಾರ್ಧಮಹೀಧರಗೋಮಿನೀಮುಖಾಕಾರಮಂ . . , ಗುಹಾದ್ದಾರೆಮನೆ 
ಕೃಪಾಣದಲಿ (ಕುವ್ಮಾದ್ರೋ. ೧೩-೪೪); ವೃಢಿಸಿದಂ ಗಾಯದಿಂ ಸೂತನಳಿಯಲ್ಲೆ |25| ಯ್ಹಿದತ್ತು ಪಡೆ (ಪಾರ್ಶ್ವಪು. ೧೧-೫೫). !ಸಂ.] 
, ಸಾರಢಿತನವನುಂ ತಾನೆ ಮಾಡುತಿದಿರಾದನತಿರಣ'ರೊಳಗ್ಗಳೆಯನರ್ಜುನನಾ | |ಸಾರಮತ್ತಿ (ನಾ). [ಸಂಗೀತ] ಒಂದು ರಾಗದ ಹೆಸರು: ದೇವಗಾಂಧಾರಿ 
ಸುಧನ್ಯಂಗೆ (ಚೈಮಿಭಾ. ೧೩-೨೧). [ಸಾರಥಿ 4 - ತನ] ಕೀರ್ತನೆ ಮುಗಿಸಿ ಪಿಳ್ಳಪ್ಪ ಸಾರಮತಿಯ ಕೀರ್ತನೆ ಆರಂಭಿಸಿದ್ದ (ಉದರಾ. ೨೬). 
ಸಾರಥ್ಯ (ನಾ). ೧. ಎ ಸಾರಧಿತನ : ಕೌರವನೃಪತಿ ಶಲ್ಕಗೆ ಹೇಳಿದನು ಸಾರಥ್ಮ | (ಸೆಂ. ಸಾರಮತೀ] 
ಸಂಯೋಜನಸಮಾಹಿತವ (ಕುವ್ಮಾಕ. ೬-೧); ದಿವ್ಮರಢಿ'ಹಯಚಾಪಶರಕೇತು | |ಸಾರಮತ್ತಿ (ನಾ). ಒಳ್ಳೆಯ ಬುದ್ಧಿ; ಸದ್ಭಾವನೆ: ಮುನಿಕುಲಾದ್ಮರು ಸಾರಮತಿ 
ಕಂಬುಗಳ್ಳವ್ಮಸಾಚಿತ್ಯಮಿವು ನಿನಗೊದಗಿದವು ರಣದೊಳವ್ಮಯಂ ಸಾರಥ್ಮಮಂ |30, ಯಲಿ ತಮ್ಮ ತಮ್ಮಯ ಪೆಸರೊಳೊಂದೊಂದು ಚಾರುಶಿವಲಿಂಗಂಗಳಂ ಸಲೆ . . . 
ಮಾಡಲಿನ್ನು ಜಯಮಹುದೆ ಹುಲುಸೂತನಿಂದೆ (ಜೈಮಿಭಾ. ೧೩-೯). ೨. (ಆಲಂ) ಪ್ರತಿಷ್ಠಿಸಿ (ಬಸಹು. ೫೪-೬೫). [ಸಂ.) 
ಮುಂದಾಳುತನ ; ನೇತೃತ್ವ : ಅವರ ಸಾರಥ್ಮದಲ್ಲಿ ಅಂದಿನ ಸಮಾರಂಭ: ಸಾರಮಹಿಮಾಕರ (ನಾ). ಅತಿಶಯವಾದ ಮಹಿಮೆಯುಳ್ಳವನು: ಗಿರಿಸುತಾ 
ಯಶಸ್ವಿಯಾಗಿ ನಡೆಯಿತು (ರೂಢಿ). [ಸಂ.) ಕಾಂತನಂ ಪರಿಹೃತಕೃತಾಂತನಂ ಸಾರಮಹಿಮಾಕರಂ ವೈರಿಜನಭೀಕರಂ ಭಾಜಿತ 
ಸಾರದ (ನಾ). ೧. ನಾಚುವ ಸ್ವಭಾವ ; ಸಂಕೋಚಪ್ರಕೃತಿ : ""ಸಾರದ(ಮೆ)ನಿಕು ದಿನಾಧಿಪಂ ರಾಜಿತಜನಾಧಿಪಂ ರಾಜಿಸುತೆ ನಲ್ಮೆಯಿಂ ಪೂಜಿಸಿದನೊಲ್ಮೆಯಿಂ 
ಮಧೃಷ್ಟಂ'' (ವಸ್ತುಕೋ. ೧೨೬-೫೨). ೨. ಪರಿಶುದ್ಧವಾದುದು; ಪವಿತ್ರವಾದುದು. 35 (ರಾಜಶೇ. ೧೩-೫೧ ರಗಳೆ). [ಸಂ] 
೩. ಮುನಿಯ ಸಿದ್ಧಾಂತ ,- ತತ್ವ : ""ಸಾರದಮಕ್ಕುಂ ವಿಶುದ್ಧಮುಂ | |ಸಾರಮಾರಿ (ನಾ). ಹಿಂದಿನ ಕಾಲದಲ್ಲಿ ಯುದ್ಧ ಸಮಯದಲ್ಲಿ ಕೋಟೆಯನ್ನು 
ಮುನಿಮತಮುಂ''" (ವಸ್ತುಕೋ. ೧೨೬-೫೨). [ಆ ಸಂ. ಶಾರದ] ಹತ್ತಲು ಬಳಸುತ್ತಿದ್ದ "ಸಾರ' ಎಂಬ ಸಾಧನವನ್ನು ನಾಶಮಾಡು 
ಸಾರದಾರು (ನಾ). ಗಟ್ಟಿಯಾದ ಮರದ ತೊಲೆ ,- ದಿಮ್ಮಿ : ದಿವ್ಮಶಕ್ತಿ ತ್ತಿದ್ದ ಒಂದು ಬಗೆಯ ಸಾಧನ: ಕಣೆಯ ಕಲ್ಲೊರಲೆ ಡೆಂಕಣಿಯಾಗೆಯುಂ 
ಪ್ರಭಾವದಿಂದ ಮಾನುಷಾರಣ್ಮಂಗಳ ಮಹಾದ್ರುಮಂಗಳಂ ತರಿಸಿ ನಡಿಸಿ ನಟ್ಟ ಕಂಭಂಗಳ ಸಾರಮಾರಿಯ ಪೊಯ್ಲೊಳೋರಣಿಕೆಗೆಡೆಯುಂ . . . ವೀರಭಟಕುಣಪಗಳಿಂ 
ಮೇಗೆ ಸಾರದಾರು!ಪಾಕಾಂ. ದರಂ।ಗಳನೆಡೆಗಿಟ್‌ದಿರೆ ಪಾಸಿ ಪಸರಿಸಿ ಪಡೆಗೆ |4| ಪೆಣೆದ ಪೆರ್ಮೆಟ್‌ಯಂ ಕಲ್‌ವ ವಿಳಯಜಳಧರದೊಡ್ಡಿನಂತೆ ದೊಡ್ಡಿಗೊಂಡಿರ್ದುದು 
ನಡೆಯಲಿಂಬುಮಾಡಿದಾಗಳ್‌ (ಆದಿಪು. ೧೩-೫೨ ವ). [ಸಂ.] (ಅನಂಪು. ೧೧-೮೪ ವ) ; ಪಲವು ತೆಜದ ಸಾರಮಾರಿ ಬದ್ದರ ನೆಲಗುಮ್ಮ ಹಾರೆ ಸಬಳಗಳ 
ಸಾರದೆ (ನಾ). ಸರಸ್ಪತಿ ; ಶಾರದೆ : "“ನುಡಿವೆಣ್‌ . . . ಸಾರದೆ, ಸರಸತಿ - ಈ ೬ ಸಾಲಿಂದ ಘೋರಾಕಾರಮಾಯ್ತಾ ಕೋಂಟೆ ಕಣ್ಣೆ (ಚಂಪ್ರಸಾಂ. ೮-೯). 
ಸರಸ್ವತಿಗೆ ಪೆಸರ್‌'' (ಕಶಸಾ. ೪೮-೧೬೨). [ಆ ಸಂ. ಶಾರದಾ) (ಸಾರ, 3- ಮಾರಿ) 
ಸಾರದೆಯಾಳ್ಮ (ನಾ). ಸರಸ್ವತಿಯ ಗಂಡ; ಬ್ರಹ್ಮ : ""ಬಿದಿಯಲರಿಚಂ | |ಸಾರಮೇಯ (ನಾ). ೧. ನಾಯಿ; ಶ್ವಾನ: ಸಮಾಧಿಗುಪ್ತರೆಂಬ ಯತಿಪತಿಗಳಧ್ಯಯನಂ 
ಬೇದಬಿಜ್ಜೆಗಂ ಬೊಮ್ಮ ಸಾರದೆಯಾಳ್ಮ (ಪಾಠಾ. ಣ್ಮ) ನಾಲ್ಕೊಗಂ . . . ಬ್ರಹ್ಮಗೆ |45| ನಿನಗನಿಷ್ಠಮಪ್ಪುದಚ್‌ನಧ್ಮಯನಾಂತರಾಯಮಂ ಮಾಡಲೆಂದವರೋದುವಾವಾಸದೊಳ್‌ 


ಒದವಿರ್ಪ ನಾಮ'' (ಶಬ್ದಮಂ. ೯). [ಸಾರದೆ “- ಆಳ್ಮ] 


ಸಂಕ್ಲೇಶಮಾಗೆ ಸಾರಮೇಯಪೂತಶಿಕಳೇವರಮನಿಕ್ಕಿದೊಡೆ (ಅದಿಪು. ೩-೩೮ ವ); 


ಸಾರಮೇಯಶಿಶು 


ಸಿದ್ದೇಶ್ವರಂ ತನ್ನ ಪದಪಂಕಜದ ಮೇಗೆ ಹೊರಳುವ ಸಾರಮೇಯನಿರವಿಂಗೆ 
ಬೆಆಗಾಗಿ ನುಡಿಸಿದೊಡೆ (ಸದ್ದರಾ. ೭-೪೭). ೨. ಸಾಹಸ; ಪರಾಕ್ರಮ. ೧, ೨: 
ಪರಮಶ್ಲಾಫ್ಮಗುಣಂ ಸದಾಮದಹಿತಂ ಶೌರ್ಯೋತ್ತರಂ ಗಂಧಬಂಧುರನೆಂದುಂ 
ನರಸಾರಮೇಯನಬಳಾಪ್ರೇಮಾಸ್ಪದೋದ್ಮದ್ವನೇಚರನೇತ್ರಾಸ್ಕಂ . . . ಈತಂ ನಸುಪಿಂಗೆ 
ಬರ್ಕುಮೆನಗೀಗಳ್‌ ಪಾರವಶ್ಶಂ ಸಖೀ (ರಾಜಶೇ. ೧೧-೧೭೫). (ಸಂ. 

ಸಾರಮೇಯಶಿಶು (ನಾ). ನಾಯಿಯ ಮರಿ: ಅಂತಾ ಯತಿನಾಯಕನೊಂದು 
ಸಾರಮೇಯಶಿಶುವಂ ಕಂಡು ಪ್ರೀತಿವಟ್ಟು ನಡಪುತ್ರಿರ್ಪುದುಂ (ಪಂಚತಂ. ೨೬೦-೧೮). [ಸಂ.] 

ಸಾರರಸ (ನಾ). ತುಪ್ಪ, ಹಾಲು, ಜೇನು, ಮೊಸರು ಮುಂತಾದ ಶ್ರೇಷ್ಠವಾದ 
ದ್ರವವಸ್ತು: ಸಾರರಸವೆಂದರೆ ಪರಮಾತ್ಮನು ಸಾತ್ವಿಕ, ರಾಜಸ, ತಾಮಸರೆಂಬ 
ತ್ರಿವಿಧದಜೀವರನ್ನು ಸೃಷ್ಟಿಸಿ, ಅವರುಗಳು ಭೋಗಿಸುವುದಕ್ಕಾಗಿ ಸಾತ್ವಿಕ, ರಾಜಸ, 
ತಾಮಸ ಪದಾರ್ಥಗಳನ್ನು ಸೃಷ್ಟಿಸಿರುವನು (ಹಸಾರ. ೧೩-೨೭ ಶಾತ್ವರ್ಯ). [ಸಂ.) 

ಸಾರವಣೆ, ಸಾರಣ್ಮಿ, ಸಾರಳಿ (ನಾ). ೧. ಸುಗಂಧವಸ್ತುಗಳಿಂದ ಅಥವಾ 
ಗೋಮಯದಿಂದ ನೆಲವನ್ನು ಸಾರಿಸುವಿಕೆ: ಯಕ್ಷಕರ್ದಮದ ಸಾರವಣೆ 
!ಪಾಕಾಂ. ಸಾರಣೆ]ಯಿಂ ಬಿಡುಮುತ್ತಿನ ರಂಗವಲಿಯಿಂ . . . ದಿವೃಶಯನಗೃಹದ 
ವೈಡೂರ್ಯ ಪರ್ಯಂಕದೊಳ್‌ ಪವಡಿಸಿರ್ದು (ಅಜಪು ೩-೧೧ ವ); ಸಾರವಣೆ 
ಮಳಯಜಂ ಕರ್ಪೂರರಜಂ ರಂಗವಲ್ಲಿ ಸಲೆ ಪೊಂದಳಿರ್ಗಳ್‌ ತೋರಣಮೆನೆ 
ಕರಮೆಸೆವುವು ವಾರಾಂಗನೆಯರ ನಿವಾಸದೊಳಗುಂ ಪೊಅಗುಂ (ಸುಕುಮಾ. ೯-೬೧); 
ಸಿರಿಕಂಡದ ಕೋಟ್ಸ್‌ ಸಳ್‌ ಬೆರಸಿದ ಕತ್ತುರಿಯ ಸಾರವಣೆ ಬೆಳಗಿದ ಕಪ್ಪುರವಳಿಕಿನ 
ಸೊಡರ್ಗಳ್‌ ಸುಂದರಮೆನೆ ಜಿನಪತಿಯನವನಿಪತಿ ಪೂಜಿಸಿದ೦ (ಪಂರಾಮಾ. ೧೨-೩). 
ಸಾರಣ್ಮಿ: ೧. "ಸಾರಣಿಅರಿವೆ' ಪರಾ. ೨. ಲೇಪನ; ಗಿಲಾವು: ಸುಣ್ಣ 
ಮುಂತಾದ ಸಾರಣಿ ಇಲ್ಲದ್ದರಿಂದ ಅವು ಹಾಳುಗೋಡೆಗಳ ಹಾಗೆ ಕಾಣಿಸುವುವು 
` (ಕಛುಗೆ. ೭). ಸಾರಳಿ : ೧. ಮೃಗಮದದ ಸಾರಳಿಯ ಕುಂಕುಮದೊಗುಮಿಗೆಯ 
ಕಾರಳಿಯ ಪೊಸಮುತ್ತುಗಳ ನಾನಾಬಗೆಯ ಚಿತ್ರದ ರಂಗವಲ್ಲಿಗಳ . . . ಪಚ್ಚೆಯ 
ತೋರಣಗಳೋರಣವ ಪಸರಿಪವು (ಆನಂರಾ. ೧-೩-೨೮). 

|ಆ ಪ್ರಾ. ಸಾರವಣ. / ಸಂ, ಸಾರಣ.! ತುಳು. ಸಾರಣೆ, ಸಾರಳಿ. / ಮರಾ. ಸಾರವಣ] 

ಸಾರವತಿ (ನಾ). ಒಂದು ಬಗೆಯ ಸಸ್ಮ: ""ಹಾಡಗಂ ಸಾರವತಿಯಕ್ಕು'' 
(ಮಂಗರಾ. ೪೦ ೩೨) 1೫೦. ಸಾರವತೀ) 

ಸಾರವತ್ತು (ನಾ). ಸತ್ತ್ವದಿಂದ ಕೂಡಿದುದು; ತಿರುಳುಳ್ಳುದು: ಆಗ ನಾನು ಆ 
ಕಾದಂಬರಿಯ ಸಾರವತ್ತಾದ ಭಾಗವನ್ನು ಓದುತ್ತಿದ್ದೆ (ರೂಢಿ). [ಸಂ. ಸಾರವತ್‌] 

ಸಾರವಸ್ತು (ನಾ). ಉತ್ತಮವಾದ ಪದಾರ್ಥ; ಶ್ರೇಷ್ಠವಾದ ಸಾಮಗ್ರಿ: 
ಸಾರವಸ್ತುಗಳಿಂ ನೆಜ್‌ದಂಭೋರಾಶಿಯೆ ಕಾದಿಗೆ ಕಾವನುಂ ಸೀರಪಾಣಿ ವಿಳಾಸದಿನಾಳ್ಡಂ 
ಚಕ್ರಧರಂ (ಪಂಪಭಾ. ೪-೩೨); ಕೌರವನು ತನ್ನರಮನೆಗೆ ಹರಿ ಬಾರದಿರನೆಂದಖಿಳವಿಧದಲಿ 
ಸಾರವಸ್ತುವ ತರಿಸಿಯಾರೋಗಣೆಗೆ ಮಾಡಿಸಿದ (ಕುವ್ಮಾಉ. 5-೨). (ಸಂ.] 

ಸಾರವಾನ (ನಾ). ಒಂಟೆಯ ಮೇಲೆ ಪ್ರಯಾಣಮಾಡುವವನು : ಸಾರವಾನನಿಗೆ 
ದಯೆ ಹುಟ್ಟಿ. . . ಆ ಬ್ರಾಹ್ಮಣನನ್ನು ಬದುಕಿಸಬೇಕೆಂಬ ಹವಣಿಕೆಯಿಂದ 
ಒಂಟೆಯನ್ನು ತಂದು ಬಾವಿಯ ದಂಡೆಯ ಮೇಲೆ ನಿಲ್ಲಿಸಿದನು (ಮುಂಬಯಿ. ೪-೧೭೩); 
ದೊಡ್ಡವರಾದಂತೆ ಸಾರವಾನರಾಗಿ ವ್ಯಾಪಾರ ಉದ್ಯೋಗಗಳನ್ನು ಮಾಡುತ್ತ ಪ್ರಪಂಚವನ್ನು 
ಸಾಗಿಸತೊಡಗಿದರು (ಹಿಂಮುಸ. ೯). 

| ಪಾರ. ಸಾರ್ಬಾನ್‌, ಸಾರ್ವಾನ್‌; ಮರಾ. ಹಿಂ. ಸಾರವಾನ್‌] 
ಸಾರವಿಚ)ರ (ನಾ). ಶ್ರೇಷ್ಠವಾದ ವಿವೇಚನೆ: ಸಾರವಿಚಾರಚಂಚುರಮತಿಪ್ರಸರಂ 
. ಸುಜನವತ್ಸಳನೆಲ್ಲಿಯುಮಾತನೆಂದು ಕೈವಾರದೆ ಬಣ್ಣಿಕುಂ ವಿಬುಧಮಂಡಳಿ 

ಪಂಡಿ::ನಾಗವರ್ಮನಂ (ವಸ್ತುಕೋ. ೧೧೭-೩೬). (ಸಂ.] 

ಸಾರವೀಳ (ನಾ). ಶ್ರೇಷ್ಠನಾದ ಪರಾಕ್ರಮಿ ,- ಸಾಹಸಿ: ಹಾ ಮದೀಶ 
ಯುದೆತ್ತಡಂಗಿದೆ ಕಿನ್ನರೇಶಾ . . . ಸಾರವೀರಗುಣಾನುರಂಜನ ಕಿನ್ನರೇಶಾ 
(ವೃಷಎ. ೨೪-೭ ರಗಳೆ). (ಸಂ.] 

ಸಾರವೆ "ಸಾರ್ವೆ' ನೋ. 


೮೪೮೬ 


ಸಾರಶಾಸ್ತ್ರ (ನಾ). ಶ್ರೇಷ್ಠವಾದ ವಿದೆ; ಉತ್ತಮಮಟ್ಟದ ಶಾಸ್ತ್ರ: 
ಸಾರಶಾಸ್ತ್ರವನಲ್‌ವ ಕೃಷ್ಣಾಜಿನದ ಕಡೆಗೆ ದಾರವಿಕ್ಕುವ ಕಂದಮೂಲಫಲಮಂ 
ತಪ್ಪ ಚಾರುಮುನಿಪುತ್ರರ್ಗೆ ವಂದಿಸುತ ಬಂದಿದಿರೊಳೊಂದು ಕೊಳನಂ ಕಂಡವ 
(ಹಚಕಾ. ೫-೫೫). ಸಂ.) 

5 |ಸಾರಸ (ಗು). ೧. ಸರೋವರಕ್ಕೆ ಸಂಬಂಧಿಸಿದ. ೨. ಸರೋವರದಲ್ಲಿ 
ಇರುವ ,- ವಾಸಿಸುವ: ವಿರುವತ್ಸಾರಸರಾಜಹಂಸರವದಿಂದೇವಂದಿಲ€ 
ಬನ್ನಿಮಿಂತಿರಿಮೆಂದಾದರಿಪಂತುಟಾಯ್ತು . , . ಅನಿಲಜಂಗಧ್ಯಾಗತಪ್ರೀತಿಯಿಂ 
(ಗದಾಯು. ೬-೪೦). (ನಾ). ೩. ಕೊಳ; ಸರೋವರ: ಈ ಸಾರಸವು ನನ್ನದು 
ನಿನ್ನ ತಮ್ಮದಿರಸುವನೆಳೆದವ ನಾನು ಕೇಳ್ಳೆ ಧರ್ಮಸುತ (ಕುವ್ಮಾಆ. ೨೩-೩೬). 

10| ೪. ಬಕ; ಕೊಕ್ಕರೆ: ಸಾರಸಹಂಸಕೋಕಿಳಕುಳಧ್ದಾನೋತ್ಮರಂ ಚೆಲ್ಪನಾಯ 
ಕರಂ . . . ನಂದನಂ (ಪಂಪಭಾ. ೫-೮೦); ಸಾರಸ ರಸವದ್ದೃನಿಯಿಂ ನೀರಜರಒ-.` 
ಮದಾಳಿಗಳ ಗಳರುತಿಯಿಂ ಸೌರಭರಭಸದಿನದು ಸಂಚಾರಣರಣದೂಮಿ 
ಪದ್ಮವನವನಮಧ್ಯಂ (ಜಗವ. ೧೦-೬೦); ಸಾರಸಂ ಸಲಿಲದೊಳ್ನೆನದ ಪಕ್ಕಂಗಳೇ 
ಬಿದಿರ್ಚಿ (ಜೈಬಭಾ. ೨೮-೬೬). ೫. ಹಂಸ; ಮರಾಳ. ೬. ತಾವರೆ; ಕಮಲ 
""ಅರವಿಂದಂ ರಾಜೀವಂ ಸರಸಿರುಹಂ ಸಾರಸಂ ಮಹೋತ್ಪಳಮಬ್ಧಂ . . 
ಶತಪತ್ರಂ'' (ವಸ್ತುಕೋ. ೨೫-೧೯); ಬಂಕಣ್ಣಗಳಾ ರಮ್ಮವಹ ಪ್‌ೌದಸಾರಸಂಗಳ, 
ನೆನೆಯುತಾ ರಾಣಿ ಶಿವನ ಭಜಿಸಿ (ಭಾವಟಂ. ೯-೪೩). ೭. ಒಂದು ಬಗೆಯ ಗಿಣ್ಯ: 
ಬೆಟ್ಟದಾವರೆ: ""ಸಾರಸಂ ಬೆಟ್ಟದಾವರೆಯಕ್ಕು'' (ಮಂಗರಾ. ೫-೧೫). ೮. ಯವ 
೯. ಒಂದು ಬಗೆಯ ಮರ: ""ಸಾರಸಮೆನಲ್ಕೆ ಗಾವಟೆ'' (ಮಂಗರಾ. ೪೨-೪೦, 
೧೦. ಬೆಟ್ಟ; ಪರ್ವತ: "“ವಿಕಸಿತಾಂಬುಜದೊಳು ಮರಾಳನೊಳು ಕಾಲನು. 1 
ಸಕಲಗಿರಿಯೊಳು ಸಾರಸಾಖ್ಯಮಕ್ಕು'' (ಮಂಗರಾ. ೧೫೨-೫೭). ೧೧. ಹತ್ತಿ: 
ಸಮಾಪ. ೧೨. ದುರುಳ; ದುಷ್ಟ: "“ಬಿಸಜ ವಿಹಂಗ ಧೂರ್ತ ಗಿರಿಗಾವಟ 
ಮೃತ್ಯು ಸಮಾಪ ಹಂಸ ಸಾರಸಮೆನಿಕ್ಕುಂ'' (ನಾನಾರ. ೫೬). ೧೩. ಚಂದ್ರ. (ಸಂ. 

ಸಾರಸಂಗ್ರಹ (ನಾ). -ಸತ್ತ್ಯಯುತವಾದ ಸಾರಾಂಶ ,- ಸಂಗ್ರಹ: ಈ ಬಗೆಯ 
ಅದರ ಉಪಯೋಗಗಳನ್ನು ಎಲ್ಲಕ್ಕೂ ಮೊದಲು ಸಾರಸಂಗ್ರಹವಾಗಿ ಹೇಳಿದವರೆಂದರ 
ಸಿ.ಎ. ಕಟರ್‌ (ಗ್ರಂಥಾಲ. ೩೮). [ಸಂ.] 

ಸಾರಸತ್ತ (ನಾ). ಅತಿಶಯವಾದ ಶಕ್ತಿ,- ಬಲ: ಸುಯ್ಲಿನಲಿ ಮುರುಕಿಸುವ 
ರಿಪುಭಟನನೋರೆಯೊಳೆಟಗಿ ನೋಡುತ ಸಾರಸತ್ವದ ನೆಐವಣಿಗೆ ಕೈಗೂಡಲೆದ್ದನು 
ಗದೆಯ ಕ್ಕೆ ನೀಡಿ (ಕುವ್ಮಾಗ ೭-೩೧). [ಸಂ.) 

0 |ಸಾರಸನ (ನಾ). ೧. ಡಾಬು; ಒಡ್ಮಾಣ: ಹಾರಂ ಸಾರಸನಂ ಕೇಯೂರಂ ಕರ್ಣಿಕೆ 
ವಿಚಿತ್ರಮಣಿಕಟಕಂ ಮಂಜೀರವಮೆನೆ ವಿವಿಧಾಳೆಂಕಾರಮನವಟಯಿಸಿದಳ್‌ 
ಜಿನಾಂಬಿಕೆಗೊರ್ವಳ್‌ (ವರ್ಧಮಾ. ೧೧-೪೫); ಹಾರಕೇಯೂರ ಸಾರಸನ ನೂಪುರರವಕೆ 
ಕಿವಿಗೊಟ್ಟು ಬೆರಗಾದುದಾ ಆಯೋಧ್ಯಾವನಂ (ಶ್ರೀರಾಮಾ. ೧೬-೪೨೩). ೨. (ಪುರುಷರ) 
ನಡುಕಟ್ಟು; ನಡುಪಟ್ಟಿ. (ಸಂ. 

35 | ಸಾರಸನಯನ (ನಾ). ಕಮಲದಂತಹ ಕಣ್ಣುಗಳುಳ್ಳವನು; ಎಷ್ಟು: 
ಮಾರಜನಕ ಮಂಜುಳಾಂಗ ಸಾರಸನಯನ ಸಕಲಲೋಕೇಶ್ವರ ಸಾರಿದೆ ಸಲಹೆನ್ನ 
ನೊಲಿದು (ಆಕ್ಷಸಾಂ. ೬೧-೩). [ಸಂ.] 

ಸಾರಸಭವ (ನಾ). ತಾವರೆಯಲ್ಲಿ ಹುಟ್ಟಿದವನು; ಬ್ರಹ್ಮ : "ಸಾರಸಭವಾಂಡ' 
ಪರಾ. (ಸಂ. 

ಎ |ಸಾರಸಭವಾಂಡ (ನಾ). ಬ್ರಹ್ಮನಿಂದ ಸೃಷ್ಟಿಯಾದ ಜಗತ್ತು; ಬ್ರಹ್ಮಾ)ಡೆ : 
ಸಾರಸಭವಾಂಡಭಿತ್ತಿಯ ವಾರಾವರಣಾಂತರಾಳದೊಳ್‌ ನೆಲಸಿರ್ಕುಂ ರಣ 
ವೈಕುಂಠಾಭಿಧಮಾರಯೆ ತದ್ಧೂಹಲೋಕಮಮಿತಾಲೋಕಂ (ಜಕವ. ೫-೧೩೮). (ನಯ) 

ಸಾರಸರ್ವಸ್ವ (ನಾ). ಸಮಗ್ರವಾದ ತಿರುಳು: ವೇದಗಳ ಸಾರಸರ್ವಸ್ಮ 
ಉಪನಿಷತ್ತುಗಳಾದರೆ ಉಪನಿಷತ್ತುಗಳ ಸಾರಸರ್ವಸ್ವ ಭಗವದ್ಗೀತೆ (ಭಾರದ. ೯೯). 

[ಸಂ.] 
ಸಾರಸವಕ್ಕಿ (ನಾ). ಬಕ; ಕೊಕ್ಕರೆ: ಮಠ್‌ದುಂಬೆಗಳು ಕಳಹಂಸೆ ರಥಾಂಗಗಳುರುತರ 


25 


ಸಾರಸವದನೆ 


ಸಾರಸವಕ್ಕಿ ಮೆಜ್‌ವಾ ಕಮಲಾಕರದ ಸೌಂದರ್ಯಜೊಂದಿರವ ನಾನೇನ ಬಣ್ಣಿಸುವೆ 
(ಕಂನಎ. ೨೬-೩೨). [ಇ ಸಂ. ಸಾರಸಪಕ್ಷಿನ್‌] 

ಸಾರಸವದನೆ (ನಾ). ತಾವರೆಯಂತೆ ಮುಖವುಳ್ಳವಳು; ಕಮಲಾನನೆ: 
ಮುಸುಟಿ ಚೌಡಯ್ಯಂಗಳಿಗೆ ವಂದಿಸಿದ ಬಾಲಕಿ. . . ಅಸುಗಳೆದಡಾ 
ಅಯ್ಕನಂತೀಕ್ಷಿಸುತವಾ ಕ್ಷಣದಲ್ಲಿಯಾ ಸಾರಸವದನೆಯೊಳು ಪ್ರಾಣವಂ ಪಡೆದೀಯನೆ 
ಮುನ್ನ (ಬಸಪು. ೪೬-೪೩). [ಸಂ. ಸಾರಸವದನಾ) 

ಸಾರಸವಾಸ (ನಾ). ಕಮಲದಲ್ಲಿ ನೆಲಸಿರುವಿಕೆ: ನೀಂ ಸಾರಸವಾಸಮಾತ್ರದಿಂ 
ಸಂತಸವಾಂತದನೆಂತು ಮರೆದೆಯೆಲೆ ಮಧುಕರನೇ (ಶಾಕುಂತ. ೬೦-೧೧೦೧). [ಸಂ.] | 

ಸಾರಸಸಖ (ನಾ). ತಾವರೆಯ ಮಿತ್ರ; ಸೂರ್ಯ: ಸಾರಸಸಖನಾ 
ನಗಕಾಸಾರಸಮುತ್ತನ್ನ ಕಮಳಮಂ ಕೀಳ್ತಾಂತಂ (ರಾಜಶೇ. ೧-೧೧೧). ಸಂ.) 

ಸಾರಸಸಖತನಯ (ನಾ). ೧. ಸೂರ್ಯನ ಮಗ. ೨. ಶನಿ : ಉದಗ್ರಗ್ರಾಹದೊಳ್‌ 
ಸಾರಸಸಖತನಯಂ ದಂಡದೊಳ್‌ ರೋಹಿಣೀನಂದನನಂತಾ ದ್ವಂದ್ವದೊಳ್ಳಿಶ್ರುತಮೆನೆ 
೬ - ೬ ಪುತ್ರನಂ ಪೆತ್ತಳ್‌ (ಸುಕುಮು. ೧೦-೨೬). [ಸ0.] 

ಸಾರಸಾರಿ (ನಾ). ತಾವರೆಯ ಶತ್ರು; ಚಂದ್ರ: ಸರೋರುಹಸಾರಸಾರಿಬೃಂದಾರಕ 

, .. ಸಮಾರಭುಗ್ವರೋದ್ಲೌರಯಶಂ ವಿರಾಜಿಸಿದುದೆಣ್ಣೆಸೆಯೊಳ್‌ ಚಿಕವೀರದೇವನಾ 
(ರಾಜೇ ೧-೬೬). [ಸಂ] 

ಸಾರಸಾಸನ (ನಾ). (ವಿಷ್ಣುವಿನ ನಾಭಿಯ) ಕಮಲವೇ ಪೀಠವಾಗುಳ್ಳವನು; 
ಬ್ರಹ್ಮ: ಅಖಿಳದಿವೌಕಪ್ರಸರಪ್ರಚೋದಿತಂ ಸಾರಸಾಸ[ಪಾಕಾಂ. ನ]ನಂ ದಂತ 
ಕಾಂತಿ ಪಸರಿಸೆ ನುಡಿದಂ (ಎನ್ನುವ ೫-೧-೬೫), ([ಸಂ.] 

ಸಾರಸಿ (ನಾ). ಹೆಣ್ಣುಕೊಕ್ಕರೆ: ""ಸಾರಸಾ, ಲಕ್ಷಣಾ - ಈ ೨ ಸಾರಸಿ'' 
(ಹಲಾಯು. ೪೧-೯೧). ೫೦. ಸಾರಸೀ 

ಸಾರಸೆ (ನಾ). ೧. ಹಂಸವನ್ನು ವಾಹನವಾಗುಳ್ಳವಳು; ಸರಸ್ವತಿ: ಶಾರದೆಯೆ 
ಸುಕುಮಾರಿ ಬ್ರಹ್ಮಿಣಿ ಸಾರಸಯೆ ಸುಪವಿತ್ರೆ. . . ಉದ್ಧರಿಸು ಕಾವ್ಯವ (ಬಿಜ್ಜಪು. ೩೧-೧೧). 
೨. ಹೆಣ್ಣು ಕೊಕ್ಕರೆ : ""ಸಾರಸಾ, ಲಕ್ಷ್ಮಣಾ - ಈ ೨ ಸಾರಸಿ'' (ಹಲಾಯು. ೪೧-೯೧). 

(ಸಂ. ಸಾರಸಾ) 

ಸಾರಸೋದ್ಭವ (ನಾ). ವಿಷ್ಣುವಿನ ನಾಭಿಕಮಲದಲ್ಲಿ ಜನ್ಮ ತಾಳಿದವನು; 
ಬ್ರಹ್ಮ: ವೀರಭದ್ರಾದಿ ಗಣನಿಕರಮಂ ದೈತ್ಮಾದಿ ಸಾರಸೋದ್ಭವ ಸಹಸ್ರಾಕ್ಷಾದಿ 
ನಿರ್ಜರರುವಸಾರಯಲ್‌ . . , ಕರಂ ಭೋರೆನುತ ಜೋಹರಿ ಸಹಸ್ರಾಕ್ಷ 
ಎಂದುಲಿಗುಮಾವಗಂ ಸಂತಸದೊಳು (ಆರಾಚ. ೧-೫-೭೯). [ಸಂ.] 

ಸಾರಸೋನ್ನತಪೀಠ (ನಾ). ೧. ಶ್ರೇಷ್ಠವೂ ಉನ್ನತವೂ ಆದ ಆಸನ. 
೨. ಶ್ರೇಷ್ಠವಾದ ಕಮಲದ ಪೀಠ. ೧, ೨ : ಆ ನೃಪೇಂದ್ರನುಪೇಂದ್ರನಂತೆ 
ಸದಾನಂದಕರಾಜಿತನುಂ ಕಮಳಭವನಂತೆ ಸಕಳವಿಬುಧಸಂಸೇವಿತಸಾರಸೋನ್ನತ 
ಪೀಠಾಸೀನನುಂ . . . ಎನಿಸಿರ್ದಂ (ರಾಜಶೇ ೩-೯ ವ). [ಸಂ] 

ಸಾರಸ್ಪತ (ಗು). ೧. ಸರಸ್ವತಿಗೆ ಸಂಬಂಧಿಸಿದ. ೨. ವಿದ್ವತ್ತಿನಿಂದ ಕೂಡಿದ. 
೩. ಸರಸ್ವತಿ ಎಂಬ ನದಿಗೆ ಸಂಬಂಧಿಸಿದ. (ನಾ). ೪. ವಿದೃತ್ತು; 
ಪಾಂಡಿತ್ಮ: ತನ್ನ ಸಾರಸ್ವತದಿಂ [ಬಣ್ಣಿ!ನೊಳಂ ಬುದ್ದಿಯೊಳಂ ತಾಂ ಪ[ಡೆ]ದಂ 
ಪಿರಿಯನೆನಿಸುವರ್ನ್ನಂ ರನ್ನ೦ (ಕಇಆ. ೧೨-೩-೫೭; 1093). ೫. ಸರಸ್ಪತೀ ನದಿ. 
೪, ೫ : ಎಲ್ಲರುಂ ಸಾರಸ್ವತಯುಕ್ತರಾಗಿಯುಂ ತಾಂ ಜಡಧಿಯೆಂದೆನಿಸರು 
(ಚೆಬವು. ೬-೪೫). ೬. ವಿದ್ವತ್ತಿನಿಂದ ಕೂಡಿದುದು; ಪಾಂಡಿತ್ಯಪೂರ್ಣ 
ವಾದುದು : ವಾಗ್ದೇವಿಯ ಭಂಡಾರದ ಮುದ್ರೆಯನೊಡೆದಂ ಸಾರಸ್ವತಮೆನಿಪ 
ಕವಿತೆಯೊಳ್‌ ಕವಿರತ್ನಂ (ಗದಾಯ. ೧-೩೮). ೭. ವಿದ್ವಾಂಸ; ಪಂಡಿತ: ಇದು 

.- ಅಮ್ಮನ ಛಕ್ತಾಭಿಧಾನ ಮಲ್ಲಪಾರ್ಯ ತದನುಜಾತಾಭಿಜಾತಸಾರಸ್ವತ 

ಪುನ್ನಮಾರ್ಯಕಾರಿತಮುಮಪ್ಪ ಪುರಾಣಚೂಡಾಮಣಿಯೊಳ್‌ ಪ್ರಥಮಾಶ್ವಾಸಂ 
(ಶಾಂತಿಪು ೧-೯೬ ವು. ಆ. ಸರಸ್ಪತೀನದಿಯ ಸುತ್ತಮುತ್ತಲಿನ ಪ್ರದೇಶ ,- 
ಸ್ಥಳ: ಶ್ರೀಗೋವಿಂದಪೈಗಳು . . . ಗೌಡಸಾರಸ್ವತರ ಮೂಲವಾಸಸ್ಥಾನವು 
ಸಾರಸ್ವತದೇಶವೆಂದೂ . . . ಕೊಂಕಣಕ್ಕೆ ಕಾಲಕ್ರಮೇಣ ಬಂದಿರಬೇಕೆಂದೂ 


೮೪೮೩ 


30 
15 
20 


25 


ಸಾರಾಯ, 


(ಕನಿಷ್ಟ ಪಕ್ಷ ಕ್ರಿ.ಶ.ದ ಆರಂಭದಲ್ಲಿ) ತಿಳಿಸುತ್ತಾರೆ (ತುಳುನಾ. ೧೬೦). ೯. ಕರಾವಳಿ 
ಯಲ್ಲಿ ವಾಸಿಸುವ ಒಂದು ಬ್ರಾಹ್ಮಣಪಂಗಡ : ನಮ್ಮ ಸಾರಸ್ವತರಲ್ಲಿ 
ಗೆಳತಿಯರಿಗೇನು ಕಡಿಮೆ? (ಮುಕ್ತಿ. ೨೮): ಈ ಪಂಚಗೌಡ ಬ್ರಾಹ್ಮಣರ ಮೊದಲಿಗರು 
ಸಾರಸ್ವತರು (ತುಳುನಾ. ೧೬೦). ೧೦. ಪ್ರಾಕೃತಭಾಷೆ: ಪ್ರಾಕೃತಭಾಷೆಗೆ ಸಾರಸ್ವತ 
ವೆಂತಲೂ ಬಾಲಭಾಷೆಯೆಂತಲೂ ಹೆಸರುಗಳುಂಟು (ಮುಂಬಯಿ. ೪-೧೨೫). 
೧೧. ಒಬ್ಬ ಮುನಿಯ ಹೆಸರು. ೧೨. [ಜೈನ] ಎಂಟು ವಿಧವಾದ 
ಲೋಕಾಂತಿಕದೇವರುಗಳಲ್ಲಿ ಒಂದು ವರ್ಗ: ಬ್ರಹ್ಮಕಲ್ಪಾಂತವಾಸಿಗಳುಮಪ್ಪ 
ಸಾರಸ್ವತಾದಿತ್ಕವಹ್ಮರುಣಗರ್ದತೋಯತುಪಸಿತಾವ್ಕಾಬಾಧಾರಿಷ್ಟರೆಂಬೆಣ್ಬರುಂ 
ಲೋಕಾಂತಿಕದೇವರ್‌ ಬಂದು (ಆದಿಪು. ೯-೬೦ ಎ). (ಸಂ. 

ಸಾರಸ್ವತಗುಣ (ನಾ). ಪಾಂಡಿತ್ಮ; ವಿದ್ವತ್ತು: ಅತಿಶಯಧವಳೋರ್ವಿಪೋ 
ದಿತಾಳಂಕೃತಿಮತಿ(ಯೆ] ನಿರಂತರಪ್ರತೀತಂ ಶ್ರುತಿಯುವತಿಕೃತೋಪಚಾರ 
ಸಾರಸ್ವತಗುಣದಿಂದೆ ಕೃತಕೃತ್ಯಮಕ್ಕುಂ (ಕವಿರಾ ೧-೧೪೮). [ಸಂ.! 

ಸಾರಸ್ವತಸ್ಸುರಿತ (ಗು). ೧. ತನಗೆ ತಾನೇ ಬಿರಿದ; ಸ್ವಯಂ ವಿಕಸಿತವಾದ. 
ಪಿ. ವಿದ್ಮೆಯಿಂದ ಪ್ರಕಾಶಿಸುವ. ೧, ೨ : ಆ ಮಹಾಸ್ಥಾನಂ ಸಾರಸ್ವತಸ್ಸುರಿತ 
ಮಾನಸಕಮಳವಿತತಾಮೋದವಾಹ ಸುಧಿರಾಜಸಮನ್ವಿತಮುಂ . . . ಎನಿಸಿರ್ದುದು 
(ರಾಜಶೇ. ೧೪-೧೫೮ ವ). [ಸಂ.] 

ಸಾರಸ್ವಾದು (ನಾ). ಉತ್ತಮರುಚಿ; ಮಧುರವಾದ ಸವಿ: ಸಾರಸ್ವಾದು 
ಲೇಸೆಂದಡೆ ಜಿಹ್ವೆ ಹೊಅತೆಯಾಗಿ ಕುಜುಹುಗೊಂಡಿತ್ತೆ (ಮದೇವ. ೨೮೨-೪೯). [ಸಂ.1 

ಸಾರಹೃದಯ (ಗು). ಒಳ್ಳೆಯ ಅಂತಃಕರಣವುಳ್ಳೆ: ನೀರೊರೆವ ಕಣ್ಣುಗಳನೊರಸುತ 
ಸೀರೆಯಲ್ಲಿ ಗದಗದಿತಗಳದಲಿ ಸಾರಹೃದಯಮಹೀಶನದ್ದನು ಖೇದಪಂಕದಲಿ 
(ಕುವ್ಮಾಗ. ೮-೨೧). 1ಸಂ.] 

ಸಾರಳಿ 'ಸಾರವಣೆ' ನೋ. 

ಸಾರಳ್ಕ (ನಾ). ಸರಳತನ; ನಿರಾಡಂಬರ: ಚಿತ್ರದಲ್ಲಿಯ ಸಾರಳ, ಗಭೀರತೆ . . . 
ಪ್ರೇಕ್ಷಕರನ್ನು ಆಶ್ಚರ್ಯಚಕಿತರನ್ನಾಗಿಸಿತು (ಉದರಾ. ೮೮); ಮಾತಿನಲ್ಲಿ ಸಾರಳ್ಯವಿತ್ತು 
ಏನೂ ಕೊಂಕುತನವಿರಲಿಲ್ಲ (ನಡೆವಾ. 1, ೧೫೧೦). (ಸಂ. ಸಾರಲ್ಕ!] 

ಸಾರಾ (ನಾ). ಸಕಲ; ಸಮಸ್ತ; ಎಲ್ಲಾ: ಟೀಪುಸುಲ್ತಾನರು ತಮ್ಮ ಸಾರಾ ದಂಡು 
ತೆಗೆದುಕೊಂಡು ತಮ್ಮ ಸರ್ವಶಕ್ತಿಯಿಂದಾ ಸಿದ್ದೇಶ್ವರನ ಗದ್ದಿಗೆ ಮಾರ್ಗವಾಗಿ ಬಂದಲ್ಲಿ, 
ಅಲ್ಲಿ ಜನರಲ್‌ ಹಾಟ್ಲಿಸಾಹೇಬರು ಹಾಜರು ಇದ್ದರು (ರಾಜೇಂದ್ರ. ೧೬೭). 

ಸಾರಾಸಗಟು ಎ ಒಟ್ಟಾದುದು ; ಮೊತ್ತ : ಜನಪದಕಾವ್ಮವನ್ನು ಸಾರಾಸಗಟಾಗಿ 
ಇಟ್ಟುಕೊಂಡು ಅಭ್ಯಾಸಿಸುವುದು ತಪ್ಪು (ಕಜಕಾ. ೧೪ ಪ್ರಸ್ತಾವನೆ). 
(೯ ಮರಾ. ಸಾರಾ. / ಸಂ. ಸರ್ವ] 

ಸಾರಾಂಶ (ನಾ). ೧. ತಿರುಳು; ಸತ್ತ್ವ: (9. ೨. (ಬೋಧನೆ, ಭಾಷಣ, 
ಲೇಖನ, ಪದ್ಮ ಮುಂತಾದವುಗಳ) ತಾತ್ಪರ್ಯಾರ್ಥ; ಉದ್ದಿಷ್ಟವಾದ 
ಆಶಯ : ಸಾರಾಂಶವೇನೆಂದರೆ ತಾವು ಎರಡನೆಯವರಿಗೆ ಮಾಡಿದ ಹಾಗೆ, ಅವರು 
ತಮಗೆ ಮಾಡುವರು (ಮುಂಬಯಿ. ೪-೮೫). [ಸಂ.} 

ಸಾರಾಚಾರ (ನಾ). ಶ್ರೇಷ್ಠವಾದ ಸಂಪ್ರದಾಯ; ಕಟ್ಟುಪಾಡು: 
ಸಾರಾಚಾರವಿಚಾರಘೋರತಪದಿಂ ಶ್ರೀಪಾರ್ವತೀದೇವಿಯಂ ಧೀರಂ ಪರ್ವತರಾಜ 
ನೊರ್ಮೆ ಪಡೆದಂ (ಹಮ್ಮಾರ. ೨-೬). . [ಸಂ.] 

ಸಾರಾಯ್ಕ, ಸರಾಯ, ಸರಾಯಿ, ಸರಾಯಾ, ಸಾರಾಯಿ (ನಾ). 
ಈಚಲುಮರ, ಕಬ್ಬು, ಧಾನ್ಮ ಮುಂತಾದವುಗಳಿಂದ ಭಟ್ಟಿಯಿಳಿಸಿದ 
ಮದ್ಕ; ಹೆಂಡ; ಹೇಸರಗತ್ತೆಯ ಮೇಲೆ ಸಾರಾಯದ ಪೀಪಗಳ ಲೆಕ್ಕವೀಸೆಂದು 
ಪೇಳ್ವರಾರದನು (ಕಂನಎ. ೧೧-೩೮) : ಕ್ಷೀರವನು ಮಾನವರು ಮಾಜುವರು ಮನೆಮನೆಗೆ 
ಸಾರಾಯದೆಡೆಗೆ ಹಾಟುವರು ದುರುಳರ ದಾರಿ ಇಂತೆಂದ (ಸರ್ವಜ್ಞ. 6೨೨). ಸರಾಯ: 
ಗಾಂಜ ಅಪು ಸರಾಯ ಮುಂತಾದ ಅಮಲೇರುವ ಪದಾರ್ಥಗಳನ್ನು ಎಷ್ಟುಮಾತ್ರವೂ 
ಸೇವಿಸಬಾರದು (ಮುಂಬಯಿ. ೪-೨೫); ಒಂದು ಬಟ್ಟಲ ತುಂಬ ಸರಾಯ ಕುಡಿಯುತ್ತಾನೆ 
(ಮೋಹಿನೀ. ೫೫). ಸರಾಯಿ: ಸುಮಾರು ೬೦ ವರ್ಷಗಳವರೆಗೆ ತೆಂಗಿನಮರವು 


ಸಾರಾಯ್ಕ 


ಕಾಯಿಗಳನ್ನೂ ಸರಾಯಿಯನ್ನೂ ಕೊಡುತ್ತದೆ (ಕಭಾಗೆ. ೩೪); ಪರಮೇಶ್ವರಭಟ್ಟನೇನೋ 

ತಾನಾಗಿ ಸರಾಯಿ ಕೊಡಲು ಆಗ್ರಹಪಡಿಸುತ್ತಿರಲಿಲ್ಲ (ಗಂಮಾಟು. ೯6). ಸರಾಯಾ : 

ಈ ಕಾಕಿವೆಯು ಸರಾಯಾ ಮಾಡುವುದರಲ್ಲಿ ಮುಖ್ಯವಾಗಿ ಉಪಯೋಗಿಸಲ್ಪಡುತ್ತದೆ 

(ಮುಂಬಯಿ. ೫-೨೦೧). ಸಾರಾಯಿ : ಪದೇ ಪದೇ ಸ್ವಲ್ಪ ಸಾರಾಯಿಯನ್ನು 

ಕುಡಿಸುವುದು (ಗ್ರಾಮಾಕ. ಇಟ); ನಿನಗೆ ಬೇಕಾದ ಮಾಂಸವನ್ನೂ ಅನ್ನವನ್ನೂ ಮೊಸರು 

ಸಾರಾಯಿ ಕಳ್ಳು ಮೊದಲಾದ ಪಾನಗಳನ್ನೂ . . . ಕಳಿಹಿಸುತ್ತೇವೆ (ವ್ಮಾಸಔ. ೭೧). 
ಸಾರಾಯದಂಗಡಿ ಎ ಹೆಂಡ ಮಾರುವ ಅಂಗಡಿ; ಪಡಖಾನೆ: RN 

ಹೇಅಪಿನಿಯ ಮೊಟ್ಟೆ ಸಾರಾಯದಂಗಡಿ ಸುರೆಯ ತಿತ್ತಿಗಳ ಜಂಗುಳಿ . . . ಒಪ್ಪಿದುವು- 

ದೇ. 1 ತಮಿ. ಮಲ. ಚಾರಾಯ; ತುಳು. ಸಾರಾಯಿ; ತೆಲು. ಸಾರಾ, | 
ಸಾರಾಯಮು, ಸಾರಾಯಿ. / ಪ್ರಾ. ಸರಯ. / ಸಂ. ಸರಕ] 

ಸಾರಾಯ (ಗು). ೧. ಸಾರವತ್ತಾದ; ಸತ್ತ್ವಪೂರ್ಣವಾದ : ನೀರೆಲೌದುಪ 
ಕಾರಕ್ಕೆಳನೀರಂ ರುಚಿವೆರಸು ತೀವಿ ವನಪಾಲಕರಂ ಪಾರುತ್ತಿರ್ಪಂತಿರ್ಪುವು ಸಾರಾಯ 
ಫಲಾಳಿ ನಾಳಿಕೇರಂ ಬನದೊಳೆ (ಗಿಂಕ. ೨-೪೭). ೨. ಉತ್ತಮವಾದ; ಶ್ರೇಷ್ಠವಾದ: 
"ಸಾರಾಯಪದ' ಪರಾ. (ನಾ). ೩. ತಿರುಳು; ಸತ್ತ್ವ: ಭೂಮಿಯ 
ಸಾರಾಯದಲೊಂದು ತರು ಬೆಳೆಯಿತ್ತು ನವರಸಫಲವನಿತ್ತಿತ್ತು (ಬಸಹೆ. ೧೦೫-೧೨೭): 
ಪರಮುಜಿನೇಶ್ವರಮತದೊಳು ಪರಿಕಿಸಿ ಸಾರಾಯಮಪ್ಪವಂ ಕೊಂಡು ಕರಂ 
ಎರಚಿಸಿತಪ್ಪುದಲ್‌ಂದಂ ಪರಮಾಗಮಸಾರಮಾದುದೀ ಕೃತಿಯಿಂದಂ (ಪರಮಾ. 
೬೩-೧೨೯); ಅವನಿಪಂ ಧರ್ಮಸಾರಾಯಮಂ ಕೇಳ್ದನಾ ಮುನಿವರನೊಳು (ಜೈಮಿಭಾ. 
೫-೪೮). ೪. ಜ್ಞಾನ; ಅನುಭಾವ : ಊರಿಂಗೆ ದಾರಿಯನು ಯಾರು ತೋಜ್‌ದಡೇನು 
ಸಾರಾಯದ ನಿಜವ ತೋಜುವ ಗುರುವು ತಾನಾರಾದಡೇನು (ಸರ್ವಜ್ಞ. ೩೮). ೫. [ವೀಶೈ] 
ನಿಜತತ್ತ್ವ : ದೂರವಿಲ್ಲದ ಗಮನಕ್ಕೆ ದಾರಿಯ ಪಯಣ ಹಲವಾಯಿತ್ತು ಸಾರಾಯ 
ನಿರ್ಣಯವನೇನೆಂಬೆ (ಅವಚಂ. ೨೧-೮೬); ಸತ್ಮರ ಸಾರಾಯದ ಅನುಭಾವದ 
ಉಪದೇಶವು ಬರಲು ಸುತ್ತಿದ ಪ್ರಪಂಚು ಭವಕರ್ಮಂಗಳು ಬಿಟ್ಟೋಡುವವಾ ಶರಣರ 
ಆಜ್ಞೆಗೆ (ಶಿವಗೀ. ೭೬-೩೬೬), ೬. ನಿಜತತ್ತ್ವವನ್ನು ಅರಿತವನು: ಮಾರಾರಿಯ 
ಬೆಳಸನಾರಯ್ಮ ಸಂತವಿಡುವರೆಂದರೆ ಸಾರಾಯಂಗಲ್ಲದೆ ಮತ್ತಿನ್ನಾರಿಗಹುದು ಹೇಳಾ 
(ಅವಚಂ. ೨೫೦-೧೧೪೩); ಶಿವಭಕ್ತಿಸಾರಾಯಂ[ಪಾಠಾಂ. ಸಾರ್ವಭೌಮ] ಜಂಗಮ 
ಪ್ರಾಣಿ ಸಂಗನ ಬಸವಂ (ಬಸರ. ೬-೧೧೪). [ಸಾರ್ಕೆ * ಆಯ] 

ಸಾರಾಯಗುಡುಹಿ (ನಾ). ಹೆಂಡ ಕುಡಿಯುವವನು; ಮದ್ಯಪಾನ 
ಮಾಡುವವನು: ಸಾರಾಯಗುಡುಹಿಗಳ ಸಾರಿ ಸಂಹರಿಪೆ (ಕರಕ. ೪೯-೧೧). 

(ಸಾರಾಯ, * ಕುಡುಹಿ (< ಕುಡಿಹಿ)] 

ಸಾರಾಯಪದ (ನಾ). ಶ್ರೇಷ್ಠವಾದ ಪದವಿ; ಮುಕ್ತಿ: ತಾರಾಚಳಾಗ್ರ 
ನಿಳಯಾರೂಢನೊಪ್ಪಿದಂ ಸಾರಾಯಪದವೀವ ಶರಣಪತಿಯೊಪ್ಪಿದಂ (ಇಆ್‌ರ. ದೇ. 
೧೧೪-೧೦). [ಸಾರಾಯ್ಕ * ಪದ್ಮ) 

ಸಾರಾಯಮತಿ (ನಾ). [ವೀಶೈ] ನಿಜತತ್ತ್ವದ ಜ್ಞಾನ ,- ಅರಿವು : ತಾರಕಾರಾತಿ 
ಯೆಂಬಭಿಧಾನದಿಂದ ವೃಂದಾರಕರ ಪೊರೆದ ಕ್ರಾಂಚಾರಿ ರಕ್ಷಿಪುದೆನ್ನ ಸಾರಾಯಮತಿ 
ಯನಿತ್ತು (ಪ್ರೌಢರಾ. ೧-೧೩). |ಸಾರಾಯ್ಕ * ಮತಿ] 

ಸಾರಾಯಶರಣ (ನಾ). (ವೀಶೈ] ನಿಜತತ್ತ್ವವನ್ನರಿತ ಭಕ್ತ ; ಶಿವತತ್ತ್ವಜ್ಞಾನಿ: 
ಮಾರಯ್ಕನೊಬ್ಬ ಸಾರಾಯಶರಣನೆಂಬುದು ಶಂಕರದಾಸಿಮಯ್ಮನಿಗೆ ಮನವರಿಕೆ 
ಯಾಯಿತು (ಶರಚ. ೬೩). (ಸಾರಾಯ್ಕ 1 ಶರಣ] 

ಸಾರಾಯಸೋನೆ (ನಾ). ಒಳ್ಳೆಯ ಮಳೆ: ನಮ್ಮ ಭೀಷ್ಮದ್ರೋಣನಿವನಲ್ಲ | 4 
ಅಳುರದಿರಿ ಕವಿಕವಿಯೆನುತ ಹೆಬ್ಬಲ ಸಘಾಡದಲೌಕಿ ಕರ್ಣನ ಹೊಲಬುಗೆಡಿಸಿದುದಂಬುಗಳ 


s 


(ತಂನವಿ. ೧೯-೨೨). 


10 


35 


ಸಾರಾಯಸೋನೆಯಲಿ (ಕುವ್ಮಾಕ. ೧೧-೨೦). [ಸಾರಾಯ್ಕ * ಸೋನೆ] 
ಸಾರಾಯಿ "ಸಾರಾಯ, ನೋ. 
ಸಾರಾಯಿಬೇಲ (ನಾ). ಒಂದು ಬಗೆಯ ಮರ: ಬಿಳೀಜಾಲಿ, ತೊಪ್ಪಾಲಿ, 
ಸಾರಾಯಿಬೇಲ, ತುಂಬೆಮರ (ಮೈಔಗಿ. ೧-೧೬). [ಸಾರಾಯಿ ? + ಬೇಲ (ಆ ಬೆಳಲ್‌)] | 45 
ಸಾರಾಯ್ಲೆ (ನಾ). ಒಳ್ಳೆಯದು; ಶ್ರೇಷ್ಠವಾದುದು: ಸಾರಾಯ್ಲೆಯರಲಿಂಡೆಯೊಳ್‌ 


೮೪೮೮ 


ಸಾರಿ 


ಶಿವಲಿಂಗಮಂ ಮುಂಬರಿವ ನೇಹದಿಂ ಕರುಣಿಸಿದನಿವನೇಳ್ಲೆಯಂ ಬಣ್ಣಿಸುವೊ 
ಡರಿದೆನುತ್ತೆಲ್ಲ ಮೃಡಗಣಾಡಂಬರಂ ನುತಿಸುತಿರಲಿಷ್ಟಲಿಂಗವನರ್ಚಿಸುತ್ತಿರ್ದನಾ 
ರ್ಯೋತ್ತಮಂ (ಕೊಟ್ಟೂಬ. ೧೫-೭೦). [ಇ ಸಾರಾಯ್ಕ + -ಗೆ] 

ಸಾರಾಲಂಕಾರ (ನಾ). [ಕಾವ್ಯಮಾ] ಒಂದು ವಸ್ತುವಿಗಿಂತ ಮತ್ತೊಂದು 
ವಸ್ತುವು ಅತಿಶಯವಾಗಿದೆ ಎಂದು ಹೇಳುವ ಒಂದು ಬಗೆಯ 
ಅರ್ಥಾಲಂಕಾರ : ಉತ್ತರೋತ್ತರವಾದ ಪದಗಳಲ್ಲಿ ಒಂದಕ್ಕಿಂತ ಒಂದು ಹೆಚ್ಚಾಗಿ 
ವರ್ಣಿಸಲು ಸಾರಾಲಂಕಾರವು (ಕುವಲ. ೯೮); ಉತ್ತರೋತ್ತರೋತ್ಕರ್ಷ ವರ್ಣನೆ ಎಂದರೆ 
ಒಂದಕ್ಕಿಂತ ಮತ್ತೊಂದು ಅತಿಶಯವಾಗಿದೆ ಎಂದು ಹೇಳುವುದು ಸಾರಾಲಂಕಾರ. 
ಲಕ್ಷ್ಮ - ಕಲಿ ಪಾರ್ಥಂ ಪಾರ್ಥನಿಂದಂ ಕಲಿ ರವಿತನಯಂ ಪಾರ್ಥನಿಂ ಕರ್ಣನಿಂದಂ ಕಲಿ 
ಭೀಮಂ ಪಾರ್ಥನಿಂ ಕರ್ಣನಿನನಿಲಜನಿಂ 'ರಾಘವಾಧೀಶಭೃತ್ಯಂ ಕಲಿ ಶಕ್ರಾಪತ್ಮನಿಂ 
ಕರ್ಣನಿನನಿಲಜನಿಂದಂಜನಾಪುತ್ರನಿಂದಂ ಕಲಿ ಧಾತ್ರೀಚಕ್ರದೊಳ್‌ ವಿಕ್ರಮಗುಣನಿಲಯಂ 
ವೀರಮಾರ್ತಾಂಡದೇವಂ (ಕೈಪಿಡಿ. ೨೮೨). [ಸಂ.1 

ಸಾರಾಸಾರ (ನಾ). ೧. ಸತ್ತ್ವವುಳ್ಳುದು ಮತ್ತು ಸತ್ತೃವಿಲ್ಲದುದು. 
೨. ಸಾಮರ್ಥ ಮತ್ತು ಅಸಾಮರ್ಥ,; ಬಲಾಬಲ : ಮಾಹೇಂದ್ರನಂದನನ 
ಸಾರಥಿಯ ಬಲಗೊಂಡು ಸಾರಾಸಾರಗಳ ನಿರ್ಣೈಸಿ ಪೇಳ್ದನು (ಕಭವಿ. ೫೩೫). 
೩. ಒಳಿತು ಮತ್ತು ಕೆಡುಕು : ಕುಟುಂಬದಲ್ಲಿ ಎಲ್ಲರೂ ಸಾರಾಸಾರ ವಿಚಾರ ಮಾಡಿ 
ನಡೆದರೆ ಒಳಿತು (ಕನ್ನಜಾ. ೯೯). [ಸಂ.1 

ಸಾರಿ, ಸಾರ್ಕೆ (ನಾ). ಬಾರಿ; ಸಲ; ಸರತಿ : ನಾಲ್ಕುಸಾರಿ ತೆಂಗಿನ ಕಾಯಿಗಳನ್ನು 
ಕೊಯ್ಕುತ್ತಾರೆ (ಮುಂಬಯಿ. ೨-೪೨); ಈ ಕಾರಿಕೆಗಳಲ್ಲಿ ನಾವು ಯುಕ್ತಿವಾದವನ್ನು 
ಸಾಮಾನ್ಯರೀತಿಯಲ್ಲಿ ಮೊದಲನೆ ಸಾರಿ ನೊಡುತ್ತೇವೆ (ತತ್ಯಪ್ರಾ ೪೦೦). ಸಾರ್ಕೆ : 
ಚಿಕ್ಕಣ್ಣನಿಂದ ಈ ಸಾರೆಯ ಬಿಡುವಿಗಾಗಿ ನಮ್ಮಲ್ಲಿಗೇ ಬರಬೇಕೆಂದು ಪತ್ರ ಬಂದಿತು 
(ಅಲ್ಲವ. ೧); ಈ ಸಾರೆ ಮಾತ್ರ ಪಶ್ಚಿಮ ತಿಬೇಟದಲ್ಲಿರುವ ಮಾನಸಸರೋವರ 
ಕೈಲಾಸಗಳಿಗೆ ಮುಟ್ಟೇತೀರುವ ನಿರ್ಧಾರದಿಂದ ಹೊರಟೇಬಿಟ್ಟನು (ಕೈಲಾಸ. ೪). 

(ದೇ. ॥8 ತಮಿ.ಚಾರಿ ; ತುಳು. ತೆಲು. ಸಾರಿ] 
ಸಾರ್ಮಿ (ನಾ). ಸೀರೆ : ಸಾರಿಯ ನಿಟ್‌ ಬಲ್ಮುತ್ತಿನೇಕಾವಳಿ ಚಾರುಚಂದನದಡ್ಡಬೊಟ್ಟು 
. ರಾಜಿಸಲು ನಡೆತಂದು ಫಣಿರಾಜತನಯಗಾ ಗಾಯಕಿ ಪೊಡಮಟ್ಟಳು 
(ನಾಗಕು. ೨೬-೨). "ಸಾಟಿ' ಪರಾ. 
[< ಪ್ರಾ. ಸಾಡಿಆ, ಸಾಡೀ./ಸಂ. ಶಾಟೀ./ಹಿಂ. ಮರಾ. ಸಾಡೀ। 

ಸಾರ್ಕಿ (ನಾ). [ನಾಟ್ಕ] ನೃತ್ಯದ ಒಂದು ಪ್ರಕಾರ : ದೊರೆ ರಾಯನ ಸಾರಿಯ 
ಮೇಳವೆಣ್ಣುಗಳುಲ್‌ ನಾಲ್ಕುದೆಸೆಯ ದೇಸೆಗಳ ಬಿರುದಿನ ಗಣಿಕೆಯರ್ಪುರವರನಾರಿಯ 
ರಿರದೆ ಸಿಂಗರಿಸಿಯ್ಕೆದಿದರು (ಕಂನಎ. ೨೧-೬೪); ಪುರುಪ್ಪಾಡ್‌, ತೋದಯಂ ಮತ್ತು 
ಅಷ್ಟಕಲಶಂ ಇವು ತಾಂಡವನೃತ್ಯಗಳು. ಸಾರಿ ಕುಮ್ಮಿ ಪಂತಡಿ ಇವು ಲಾಸ್ಕಗಳು 
(ಭಾರದ. ೫೫೭). [ಇ ಸಂ. ಚಾರೀ) 

ಸಾರ್ಮಿ (ನಾ). ಆನೆಯ ಮೇಲೆ ಕುಳಿತುಕೊಳ್ಳಲು ಹಾಕುವ ಮಂಟಪ; 
ಅಂಬಾರಿ; ಹೌದಾ: ""ದುಂಡಿಜೆಯುಮಂ ಬಿಸುಗೆ ಸಾರಿಯೆಂದಕ್ಕು'' (ಕಬ್ಬಕ್ಕೆ. ೮೦); 
ಕರಿಸೇನಾಸಾರಿನದ್ವೋತ್ತರಲಕದಲಿಕಾಕಾನನೋಚ್ಚುಂಬೃಮಾನಾಂಬರಚಕ್ರಂ . . . 
ವಜ್ರಬಾಹುಕ್ಲಿತಿಪತಿಗಿದಿರಂ ಬಂದನುತ್ಸಾಹದಿಂದಂ (ಆದಿಪು. ೪-೨೪) ; ಕರಿಸೇನಾ 
ಸಾರಿಭಾರಗ್ರಥನಮುರುತುರಂಗೌಘ ಪಲ್ಮಾಣಸಜ್ನೀಕರಣಂ . . . ಬಲಯುಗಳ 
ದೊಳಂ ಕಣ್ಣಗುರ್ವಾದುವಾದಂ (ಚಂದ್ರಪು. ೧೦-೬೫). ೫ ಸಂಸ್ಕೃತದ "ಶಾರಿ' ಎಂಬ 
ರೂಪವನ್ನು "ಆದಿಪು' ಮತ್ತು "ಚಂದ್ರಪು' ಪ್ರಯೋಗಗಳಲ್ಲಿ “ಸಾರಿ” 
ಎಂದು ಬಳಸಲಾಗಿದೆ. (ಎ ಸಂ. ಶಾರಿ] 

ಸಾರ್ಕಿ (ನಾ). ೧. ಪಗಡೆಯಾಟದಲ್ಲಿ ಉಪಯೋಗಿಸುವ ಕಾಯಿ: 
ಪಿಡಿಯೆಂಬರಿಷ್ಟಧನವಂ . . . ಕೊಲ್ಲೆಂಬಿರಾ ಸಾರಿಯಂ (ಸಾಇಇ. ೫೪೧, ೨೯೫-೧೩; 
1188); ಸದರದೆ ದಾಯಮಂ ಪಿಡಿವ ವಿತ್ತಮನೊಡ್ಡುವ . . . ಸಾರಿಯಂ ಕೆದಜುವ 
ನೆತ್ತಗಾಅರ ವಿನೋದಮುನೀಕ್ಷಿಸುತಿರ್ದೆನುರ್ವಿಪಾ (ದಶಕು. ೮-೮೯); ಸಮರ 
ದ್ಯೂತಕೇಳಿಯಲಿ ಹಲಗೆಯ್ಕೆ ಕುರುಭೂಮಿ ಕೌರವಕುಲದ ತಲೆ ಸಾರಿಗಳು 


ಸಾರಿ 
6 


ಸೆಚೆಯಲಿ ಗೆಲಲು ಬಂದೆನು ಕೊಳ್ಳು ಹಾಸಂಗಿಗಳನೆನುತೆಚ್ಚ (ಕುವ್ಮಾದ್ರೋ. ೧೦-೪೯). 
೨. ಚದುರಂಗದ ಆಟದಲ್ಲಿ ಉಪಯೋಗಿಸುವ ಕಾಯಿ; ಚದುರಂಗದ 
ಕಾಯಿ: (6). (ಹೆಂ. ಸಾರಿ, ಸಾರೀ) 

ಸಾರ್ಕಿ “ಸವಾರಿ' ನೋ. 

ಸಾರ್ಕಿ (ನಾ). (?): ಆ ಕಳದ ಕೆಲದೊಳ್‌ ಸಾರಿಯಂ ಕೋಲೊಡ್ಡಿ ಗೆಲ್ಬ ... 
ಮಿಕ್ಕುವರೆ (ಪುಷ್ಟಪು. ೨-೬೦ ವ), (7 

ಸಾರಿಕೆ (ನಾ). ಹೆಣ್ಣುಗಿಳಿ; ಶಾರಿಕೆ : ""ಪುರುಳಿಯೆಂದುಂ, ಸಾರಿಕೆಯೆಂದುಂ ಪೆಣ್ಣಿಳಿ'' 
(ಕಶಜಾ. ೫೫-೨೦೩); ಪಾಟ್‌ನೆ ಕರಂ ಪಿರಿದುಂ ಗಟಪುತ್ತುಮಿರ್ಪಳಂ ಸಾರಿಕೆ 
ಯೆಂಬರಲ್ಲದಭಿಸಾರಿಕೆಯೆಂಬರೆ ಬುದ್ದಿಯಳ್ಳವರ್‌ (ಪಂಪಭಾ. ೪-೮೩); ಸಾರಿಕೆಯ 
ಕೀರದಂಚೆಯ ಪಾರಾವತದಿಂಚರಂಗಳಿಲ್ಲದ ಕೋಪಾಗಾರಮನಾ ವಧು ಪೊಕ್ಕಳ್‌ 
(ಜಗವ. ೧೨-೭೬). (ಸಂ. ಸಾರಿಕಾ) 

ಸಾರಿಕೆಬೇಟೆ (ನಾ). ಒಂದು ಬಗೆಯ ಬೇಟೆ ,- ಶಿಕಾರಿ: ಎರಡನೆಯ ತರಹದ 
ಬೇಟೆಯನ್ನು "“ಸಾರಿಕೆಬೇಟೆ'' ಎಂದು ಕರೆಯುತ್ತಾರೆ. ಅದರಲ್ಲಿ ಬೇಟೆಗಾರನು ಒಬ್ಬನೇ 
ಹೊರಟು (ನಾಯಿ ಗೀಯಿ ಒಂದೂ ಇರುವುದಿಲ್ಲ) ಕಾಡಿನಲ್ಲಿ ಸುಮ್ಮನೆ ಅಲೆಯುತ್ತ 
ಹೋಗುತ್ತಾನೆ. ಆಗ ಕಣ್ಣಿಗೆ ಬಿದ್ದ ಪ್ರಾಣಿಗಳನ್ನು ಹೊಡೆಯುತ್ತಾನೆ (ಮಲೆಟ. ೫). 

[ಸಾರಿಕೆ, 4 ಬೇಟೆ (ಆ ಬೇಂಟೆ)] 

ಸಾರಿಗೈ (ನಾ). ೧. ಹತ್ತಿರ; ಸಮಾಪ: ಪಶುವನು . . . ನಾ ಬಿಡೆನು ತಾ 
ಬಿಡೆನೆನುತ ತಮ್ಮೊಳಗೆ ನಿರ್ಣಯಿಸಲಅ್‌ಯದೆ ಸುಧರ್ಮವನೆನ್ನ ಸಾರಿಗೆ ಬಂದರವರೀ 
ಬನ್ನಬಡಿಸಿದ ಹದನನಿದನವಧರಿಸಿ ಕೇಳೆಂದ (ಎಭಾಗ. ೧೦-೮೩-೩೫). ೨. ಕೊಡ 
ಕೊಳ್ಳುವ ವ್ಯವಹಾರ; ವ್ಯಾಪಾರ : ಪೊರಮಟ್ಟನಾಕ್ಷಣಂ . . . ನೆರೆದು ಬಳ್ಳಾರಿ 
ಸಂತೆಗೆ ಪೋಪ ಸಾರಿಗೆಯ ಜನರೊಡನೆ ಚಚ್ಚರದೊಳು (ಮಹಾಂತೇ. ೩-೪೯). 
೩. ಆದಾಯ; ವರಮಾನ: ಸಾಲ ಮೂಲವ ತಿಂತು ಸುಂಕ ಸಾರಿಗೆ ತಿಂತು ಬರ 
ಬಂದು ದೇಶವ ತಿಂತು . (ಇಂಟಾಪ. ೧೬೧-೪೪). ೪. ಸರಕುಗಳನ್ನು ಅಥವಾ 
ಜನರನ್ನು ಒಂದೆಡೆಯಿಂದ ಇನ್ನೊಂದೆಡೆಗೆ ಸಾಗಿಸುವುದು; ಸಾಗಣೆ: 
ವ್ಯಾಪಾರದ ಸಾರಿಗೆ ಮಾಡುವದೂ, ಬೇರೆ ಹಲಕೆಲವು ಕಾರಣಗಳ ನಿಮಿತ್ತ ಊರಿಂದೂರಿಗೆ 
ಮನೆ ಬಿಟ್ಟು ಅನೇಕ ದಿನಗಳವರೆಗೆ ಗಂಡು ಹೋಗಬೇಕಾಗುವುದು (ಕನ್ನಜಾ. ೧೨೧). 
೫. ವಾಹನಸಂಚಾರ: ಒಂದೊಂದು ರಾಷ್ಟ್ರವೂ ತನ್ನದೇ ಆದ ರೈಲು, ರಸ್ತೆ, 
ಹಡಗು, ವಿಮಾನ ಇತ್ಯಾದಿ ಸಾರಿಗೆಯ ಪದ್ಧತಿ ಮತ್ತು ನೀತಿಗಳನ್ನು ಅನುಸರಿಸುತ್ತದೆ 
(ಅಂತಸಂ. ೨೩೪); ಸಾರಿಗೆ ನಿಂತು ಪ್ರವಾಸಿಗಳ ಗೋಳನ್ನು ಮಾತ್ರ ಹೆಚ್ಚಿಸಿತು 
(ಗೊಂಡಾರ. ೭೦). ೬. ಸಂಚಾರಕ್ಕಾಗಿ ಬಳಸುವ ಸಾಧನ; ವಾಹನ. 
೩. ಸವಾರಿ: ಆಗಿನ ಕಾಲದ ಬಣಜಿಗರು ವ್ಯಾಪಾರಕ್ಕೆ ಹೋಗುವ ಕುದುರೆಯ 
ಸಾರಿಗೆಯನ್ನು ಚಿಕ್ಕಮಕ್ಕಳು ಆಟದಲ್ಲಿ ಅನುಕರಣಮಾಡಿರಬಹುದೆಂದು ಊಹಿಸ 
ಬಹುದು (ಕನ್ನಜಾ. ೪೫). ೮. ಅನೇಕ ಸೀಳುಗಳುಳ್ಳ ಸಾಗುವಳಿಜಮಾನಿನ 
ಅಥವಾ ತೋಟದ ಭಾಗ: ಪಂಚಸತಗೋತ್ರಾನ್ವಯರುಮಪ್ಪೈನೂರ್ವ್ವರು 
ನಕರಮುಮಿರ್ದ್ದು ಬಿಟ್ಟ ಧರ್ಮ್ಮಮಾವುದೆಂದಡೆ ಸಾರಿಗೆಯೊಕ್ಕಲಲ ಭತ್ತ ಕೊಳಗ 
೧ ಎಳ್ಳು ಉಪ್ಪು ಗೋದುವೆ ಬಳ್ಳೆ ೨ (ಸೌಇಇ. ೩1, ೧೫೮-೧೫ ; 1109); ಚಿಕ್ಕ 
ನಾಗಣ್ನನು ಎಳ್ಳೇಶ್ವರದೇವರಿಗೆ ಕೆಂಟ್ಟ ಗದ್ದೆ ಸಲಗೆವೊನ್ಹು ಮಾವಿನ ಸಾರಿಗೆಯೊನ್ನು 
ಹಿರಿಯ ಹೊಲನೊನ್ನು (ಎಕ. ॥೪, ಹೊಳೆನ. ೯೩-೧೫ ; 1297); ಇದಕ್ಕೆ ಬ ಸಾರಿಗೆ ವಾಯವ್ಮ 
ಮೂಡಮುಖನೆ ೧ ಇದಕ್ಕೆ ಮೂತೆವರ ಮಧ್ಯ ಅರೆಸಾರಿಗೆ ನೈಯತ್ಮ ತೆಂಕಮುಖನೆ ೧ 
(ಎಕ. ॥ ತಿರುವು. ೬೩-೫೬೪ ; 1748). ೯. ಒಂದು ಬಗೆಯ ತೆರಿಗೆ: ಕಿಸುಕಾಡೆಲ್ಬತ್ತ 
ಳಂ ಸಾರಿಗೆ ಬೀರವಣಸಹಿತಂ ಸುಂಕಂ ಪರಿಹಾರಂ (ಎಇ ೪, ೭೯-೨೩; 1051). 

(ಸಾರ್‌, ೬ - ಇಗೆ] 

ಸಾರಿಗೆ (ನಾ). ಸಲ; ಬಾರಿ; ಸರತಿ: ಧಾರುಣೀಶರು ಮಡಿದರೊಂದೇ 

ಸಾರಿಗೆಯಲೈನೂಜು (ಉುವ್ಮಾದ್ರೋ. ೧೮-೫೧); ಧುರದೊಳೊಂದೊಂದು ಸಾರಿಗೆಗನಿತು 


4 
1 


೮೪೮೯ 


40 


ಬಾಣಂಗಳುರವಣಿಸಿ ಕೆಡಿಡನಿತುಮಂದಿ ಸುಭಟರ ಕಳೇವರದೊಳಂಬಂ ಬಿಡದೆ | «ಆ 


ತುಂಬುವನೆನಲ್‌ ಬಣ್ಣಿಸಲ್‌ ಪವಣೆ ಗುಹನದಟನು (ಚಿಬಪು. ೩೯-೨೫); ಅಕ್ಪತೆಗೆ 


ಸಾಗಿಸು 
4 


ಬಂದ ಅತಿಥಿಗಳಿಗೆಲ್ಲಾ ಸಾರಿಗೆ ಮೇಲೆ ಸಾರಿಗೆಯಂತೆ ಚಹಾ, ಪಾನ್‌ಸುಪಾರಿ 
ಮುಗಿಯುವವರೆಗೂ ತಾಸೆರಡುತಾಸಾಯಿತು (ವೈನಿ. ೧೪. ಹಾರಿ 4--ಗೆ] 
ಸಾರಿಗೆ "ಸಾರಕಿ' ನೋ. 


|ಸಾರಿಗೆದೇರ (ನಾ). ಗಿಳಿಯನ್ನು ವಾಹನವಾಗಿ ಉಳ್ಳವನು; ಮನ್ಮಥ : 


೬ 
ಮುತ್ತಿನ ಕ೦ತುಕ೦ ಲಸನ್ನಾರನ ಮಂತಿ 


ಸಾರಿಗೆದೇರನೈದೆ ಬಡಿದಾಡುವ ತ್ರ ಸ ಪ್ರಿ 
ಯೊಲ್ಕುವರಿಯೊಪ್ಪಿದಳ್‌ (ಉದ್ದಟ. ೬-೧೯೮). 
(ಸಾರಿಗೆ (ಆ ಸಾರಕಿ) 3 ತೇರು (ಆ ತೇರ್‌) * - ಆ) 

ಸಾರಿಗೆಸಂಸ್ಥೆ (ನಾ). ಜನರ ಹಾಗೂ ಸರಕುಗಳ ಸಾಗಾಣಿಕೆಯ ಏರ್ಪಾಡನ್ನು 
ನೋಡಿಕೊಳ್ಳುವ ಕಾರ್ಯಾಲಯ: ಸಾರಿಗೆಸಂಸ್ಥೆಯು ಅನುಭವಿಸುತ್ತಿರುವ 
ಲಕ್ಷಾಂತರರೂಪಾಯಿಗಳ ನಷ್ಟವನ್ನು ಕಟ್ಟುನಿಟ್ಟಾದ ಮೇಲುಸ್ತುವಾರಿಯಿಂದ 
ಹೋಗಲಾಡಿಸಬಹುದು (ರೂಢಿ). [ಸಾರಿಗೆ 4 ಸಂಸ್ಥೆ] 

ಸಾರಿಗೆಹೊಲ (ನಾ). ಬೆಳೆ ಬೆಳೆಯುವ ಅನೇಕ ತುಂಡುಭೂಮಿಗಳನ್ನು 
ಹೊಂದಿರುವ ಒಂದು ನಿರ್ದಿಷ್ಟಪ್ರಮಾಣದ ಜಮಾನು : ಉರ ಮುಂದಣ 
ಸಾರಿಗೆಹೊಲ ಕಂಬ ೫೦ ತೆಂಕಳ ಸಾರಿಗೆಹೊಲ ಕಂಬ ೫೦... ಚಗುಮಾಡಿ ಅನುಭವಿಸಿ 
ನಡಸುವಂತಾಗಿ ಕೊಟ್ಟ ಕೊಡಗೆ (ಮೈಲರಿ. ೧೯೩೪. ೪೪-೬ ; 1523); ಮಳಲೂರ 
ಪಟ್ಟಣದ ಸೂಲದ ಸಾರಿಗೆಹೊಲಗಳಿಗೆ ೫೫೩ ಭಯಿರವದೇವರ ಹೊಂದಾ ¥ ಯಾಗಿರ್ದ್ದ್ವ 
ಚತುಸ್ಸೀಮೆ (ಎಕ. 1% (8), ಚನ್ನಪ. ೧೫೨-೧೫ ; 1535). [ಸಾರಿಗೆ 3- ಹೊಲ (ಆ ಪೊಲ)| 

ಸಾರಿಗೊಳಿಸು (ಕ್ರಿ). ಸವಾರಿಗಾಗಿ ವಾಹನಗಳನ್ನು ಸಜ್ಜುಗೊಳಿಸು: 
ಭೇರೀರಥಂಗಳಂ ಸಾರಿಗೊಳಿಸಿಯುಂ ಅಡಿಗಡಿಗೆ ನೆಲನನುಗೃಡಿಸಿಯುಂ ಇಂತತಿಚಿತ್ರ 
ಮಾಗೆ ಯಾತ್ರೆಯಂ ನಡೆಯಿಪಲ್ಲಿ (ಚಂದ್ರಪು. ೧೨-೪೫ ವ). 

(ಸಾರಿ (ಆ ಸವಾರಿ) 4 ಕೊಳ್‌, + - ಇಸ್ಬು) 

ಸಾರಿಡು (ಕ್ರಿ). ಬೆರೆಯುವಂತೆ ಮಾಡು; ಒಂದುಗೂಡಿಸು: ಕಪ್ಪುರಗಂಪನೆಣ್ಣೆಸೆಗೆ 
ಸಾರಿಡೆ ಪಣ್ಣನೆ ಸುಯ್ಕಲರ್‌ ಸಮಂತುಪ್ಪುಳಗಣ್ತೊಳಪ್ಪ `ಕುಡುಮಿಂಚಿನ 
ಮಂಜರಿಯೊಳ್ಳೆಳಂಚೆ . . . ಪಾಡಿದರ್‌ ನಲಿದು ಗಾಯಿನಿಯರ್‌ ನವಗೀತಿಚಾಳಮಂ 
(ಉದ್ಭಟ. ೬-೨). [ಸಾರ್‌ ೬ ಇಡು) 

ಸಾರಿಣ್ಮ್ಯ (ನಾ). ೧. ನೀರು ಹೋಗಲು ಮಾಡಿದ ನಾಲೆ, ತೋಡು: 
“ಯಾನಂ, ಸಾರಿಣೀ - ಈ ೨ ಹರಿಕೇಣಿ'' (ಹಲಾಯು. ೧೩: ೬೩). ೨. ಹೊಳೆ; ನದಿ. 

(ಸಂ. ಸಾರಿಣೀ) 

ಸಾರಿಣ್ಣಿ "ಸಾರಣ್ಮಿ' ನೋ. 

ಸಾರಿಣಿಸವಾರ (ನಾ). ಒಂಟೆಯ ಮೇಲೆ ಸಾಗುವವನು; ಒಂಟೆಸವಾರ: 
ಹೈದರನು . . . ಇಬ್ಬರು ಅಧಿಕಾರಿಗಳು ಮತ್ತು ಇಬ್ಬರು ಸಾರೀಸಿಸವ.ರರನ್ನು ಕರೆಸಿ 
ಅವರಲ್ಲಿ ಅ ಹಣವನ್ನು ಹಂಚಿದನು (ಒಡೆಕ. ೮೬). [ಸಾರಿಣ್ಣಿ (< ಸಾರಣ್ಮಿ) '!- ಸವಾರ] 

ಸಾರಿತ (ನಾ). [ಕಾಮಶಾ] ಒಂದು ಬಗೆಯ ರಶಿಬಂಧ: ಅವಳ ಎರಡು 
ಕಾಲ್ಗಳಂ ಪುರುಷನ ಹೆಗಲ ಮೇಲಿಕ್ಕೆ ಸಾರಿತಮೆಬ ಕರಣಂ (ಕುಮಶಾ. ೨೩೫). [ಸರ] 

ಸಾರಿಮೇಳ (ನಾ). "ಸಾರಿ' ನೃತ್ಯದಲ್ಲಿ ತೊಡಗಿರುವ ಗುಂಪು ,- ತಂಡ: 
ವಸಂತೋತ್ಸವ, ನಾಟಕಶಾಲೆ, ಸಾರಿಮೇಳ, ಗಂದರ್ವವೀಣೆ ಮುಂತಾದ 
ಮಹಾರಾಜವೈಭವದಿಂದ ಸತ್ಕೀರ್ತಿಯಂ ಪಡೆದು (ಮಹಾವಂ. ೬ ೬೪); ಸಾರಿಮೇಳಕ್ಕೆ 
ಪ್ರತಿಯಾಗಿ ಸಪ್ತಾಂಗಮುದ್ರೆಯ ಮಂತಣಗಳೂ . . . ಕಯ್ಗೂಡಿ (ಎಗಡ. ೧೬-೪). 

[ಆ ಸಂ. ಚಾರೀಮೇಲ] 
ಸಾರಿರ "ಸಾರೀರ' ನೋ. 
ಸಾರಿವೆ (ನಾ). ಒಂದು ಬಗೆಯ ಬಳ್ಳಿ; ""ಶಾಮಲತಾ'' (ಪಂಡಿತ. ೨೫೬). 
(ಸಂ. ಸಾರಿವಾ। 

ಸಾರಿಸ್ತು "ಸಾಟ್‌ಸು' ನೋ. 

ಸಾರಿಸ್ಕು, ಸಾರೈಸು (ಕ್ರಿ). ೧. ಸುಗಂಧದ್ರವ್ಮಗಳಿಂದ ಅಥವಾ ಗೋಮಯ 
ದಿಂದ ನೆಲವನ್ನು ಒರಸು ,- ಬಳಿ: ಕಸಗಳವೆಡೆಗಳೊಳಂ ಸಾರಿಸುವೆಡೆಯೊಳ 
ಮಕ್ಕಿಗುಟ್ಟುವೆಡೆಯೊಳ್ಳಲೆ ಸೋಧಿಸಿ ಜೀವನಿಕರಮಂ ರತಕ್ಷಿಸುವರೆನಲ್‌ ಜೈನರಿಂ 


ಸಾರೀರ 


ದಯಾಪರರೊಳರೇ (ಸಮಪ. ೫-೮); ಅಮಳಾಂಬುವಂ ತಾಂ ಪೊತ್ತು ತಂದು 
ಸುಗೋಮಯದಿ ಬೆರಸುತ್ತ ಶೋಧಿಸಿ ಸಾರಿಸಿದನಾ ದೇಗುಲವನೆಲ್ಲ (ಬಸಪು. ೧೮-೩೪); 
ನೆರೆದ ಭೂಸುರತತಿಯ ನೋಟಕೆ ಕರೆಸಿ ಕುಳ್ಳಿರಿಸುವನು ಸಾತ್ಮಕಿ ಭರದಿನೆಂಜಲ ತೆಗೆಸಿ 
ಸಾರಿಸುವುದು ವಿಕರ್ಣಂಗೆ (ಕುವ್ಮಾಸ. ೭-೧). ೨. ಸುಗಂಧದ್ರವ್ಯ, ಔಷಧ 
ಮುಂತಾದುವನ್ನು ಲೇಪಿಸು ,- ಸವರು : ಬಾರೆಲವೊ ಸಾರಥಿ ಸಮಾಪವೊ 
ದೂರವೋ ನಿನ್ನವಗೆ ಸಾವ ವಿಕಾರ . . . ಔಷಧಿಗಳುಳ್ಳಡೆ ಸಾ [ಪಾಠಾಂ. ಸೇ]ರಿಸೇಟ್‌ನ 
ಮೇಲಮಾರ್ಗದ ದಾರಿಯವರಾವಲ್ಲ ಬೇಗುಪಚರಿಸು ನೀನು (ತೊರಲಾ. ೬-೨೪-೨೦). 
೩. ಸವರಿಕೊಳ್ಳು; ಹಚ್ಚಿಕೊಳ್ಳು: ದೆಸೆದೆಸೆಗಳೆಲ್ಲ ಚಂದನಚರ್ಚೆಯಿಂದ 
ಸಾರಿಸಿದಂತುಟಾಯ್ತು ನಲವೇಜ್‌ದುದು ಸಸ್ಮಾಳಿಯಾ ಶಶಾಂಕೋಡಯದೊಳು 
(ಸಮ್ಮಕೌ, ೧-೪೦). ೪. ಹರಡು; ಹಾಸು : ಪಗಲಡಗಿದಾ ವೇಳೆಯಲಿ ಸಲಿಲ 
ಪೊಗದಂತೆ ತೊಗಲ ಸಾರಿಸಿ ಮೇಣಮನ್ನೊರಸಿ ದಿವ್ಮವಸ್ತ್ರಗಳ ಹಚ್ಚಡಿಸಿ ತಲೆಗಿಂಬನಮರಿಸಿ 
ತರುಣನಂ ಪೊಗಿಸಿ ಕಡುಜವದೊಳು (ಲಕ್ಮ್ಮಭಾ. ೩-೩೩-೧೪). ೫. (ಆಲಂ) ಏನೂ 
ಉಳಿಯದಂತೆ ಚೊಕ್ಕಟಗೊಳಿಸು: ವೇದೋಜಿಸುತನೈದಿದನು ರಣವ ಸಾರಿಸಿ 
ಹೆಣಗಳನೆತ್ತುವೊಡೊಂದು ಕ್ಷಣ ನಿಲಲಂಜಿ .ಚೌದೆಸೆಗೆ ಕುಣಪಗಳೀಡಾಡಿ ಬಿರುದ 
ಬಿಸುಟು ಹಿಂದಕಣಿಗೆಟ್ಟು ಸರಿದರು (ಕಂನವಿ. ೧೮-೧೧೮). ಪಿ. ಹಾಳುಮಾಡು; 
ನಾಶಮಾಡು: ತಲತಲಾಂತರದಿಂದ ಬಂದಿದ್ದ ಆಸ್ತಿಯನ್ನೆಲ್ಲಾ ಒಂದೇ ವರ್ಷದಲ್ಲಿ 
ಸಾರಿಸಿಬಿಟ್ಟ (ರೂಢಿ). ಸಾರೈಸು : ೧. ""ಸಾರವಣೆ ಸಾರೈಪುದಕ್ಕುಂ'' (ಕವಿಕಂ. ೨೫೦); 
ಇಂಬಾಗಾರೈವುದು ಪುಳ್ಳಿ ಬೆರಟಿಯೊಳಗಣ ಪುಟುವಂ ಸಾರೈಸುವಲ್ಲಿ ದಯೆಯಿಂದಾರೈವುದು 
(ಸಮಪ. ೬-೯೯) ; ಎಲೆ ಪುತ್ರಿ ನಿನ್ನನು ಪಲವು ನೋಂಪಿಯ ನೋಂತು ನೆಲನನಿರದೆ 
ಸಾರೈಸಿ ಅಲಸದೆವುಂಡು ಪಡೆದೆನು (ಅಂಜಚ. ೯-೧೨೯). (ಸಾರಣೆ *- - ಇಸ್ಸು] 
ಸಾರೀರ, ಸಾರಿರ (ಗು). ೧. ಶರೀರಕ್ಕೆ ಸಂಬಂಧಿಸಿದ; ದೈಹಿಕವಾದ : «8. 
(ನಾ). ೨. ಶರೀರಕ್ಕೆ ಸಂಬಂಧಿಸಿದುದು ; ಶಾರೀರಿಕವಾದುದು : ಶಕಾರಕ್ಕೆ- 
ಅಶನಿ-ಅಸನಿ . . . ಶಾಪ - ಸಾಪ, ಶಾರೀರ - ಸಾರೀರ (ಶಮದ. ೨೫೬ ಪ್ರಯೋ). 
ಸಾರಿರ: ೩. ಕಂಠದ ನಾದಮಾಧುರ್ಯ : ನಾರಾಟಕಾವುಳವೆಂಬ ಧ್ವನಿಗೂಡಿ 
ನಿಗುರ್ವ ಚೌಕುಳವೆಂಬ ಸಾ(ಪಾಣಂ. ಶಾ]ರಿರ ಸುಗತಿಯಿಂದನುಬದ್ಧ ಗೂಡಿ 
ಪ್ರಗಣಿತಾಳತಿಯೆಸೆಯೆ ಸಂಧಿಸೆ ಗಮಕಸಪ್ತಕವು (ಬಸಪು. ೧೯-೧೦). [ಆ ಸಂ. ಶಾರೀರ] 


ಬ "ಸಾರ ನೋ. 

ಸಾರುವಭೌಮ, ಸಾರ್ಬಭೌಮ (ನಾ). ೧. ಅತ್ಯುನ್ನತವಾದ ಅಧಿಕಾರ; 
ಪರಮಾಧಿಕಾರ : ಸಾರುವಭೌಮದ ಪದವನು ನೆನೆಯರೇನುವನು ಒಳ್ಳಿತೆನ್ನರು . . . 
ಮುಕುತಿಯನು ಬಯಸುವ ಮಹಾಶ್ರಿತರು (ನಿಭಾಗ. ೧೧-೨೧-೨೧). ಸಾರ್ಬಭೌಮ : 
ಪ. ಪರಮಾಧಿಕಾರವುಳ್ಳವನು; ಚಕ್ರವರ್ತಿ : ಏಕಚ್ಛತ್ರದಿಂದಂ ಸುರಪತಿ 
ವಿಭವಂ ಪಾಳಿಸುತ್ತಿರ್ದ್ದನುರ್ಬ್ಬೀಶ್ವರಚೂಡಾರತ್ನಂ . . . ತ್ರೈಳೋಕ್ಕಮಲ್ಲಂ 
ಶಶಿವಿಶದಯಶೋವಲ್ಲಭಂ ಸಾರ್ಬಭೌಮ (ನಾಂದೇಡ್‌. ೩-೪ ; 1047). 

[ಆ ಸಂ. ಸಾರ್ವಭೌಮ] 

ಸಾರುವೆ "ಸಾರ್ವೆ' ನೋ. 

ಸಾರೂಪ್ಯ (ನಾ). ೧. ತಾದ್ರೂಪ್ಮ; ಸಮಾನರೂಪತ್ವ : ವೀರರಿದಿರಹ ಹೊತ್ತು 
ರಣಮೈಲಾರರಾದರು ಮರಳಿ ತೆಗೆವುತ ಭೈರವನ ಸಾರೂಪ್ಯವಾದರು (ಕುವ್ಮಾಎ ೮-೭೦) ; 
ಧಾತ್ರೀನೆರರೆಲ್ಲಂ ಚಂದ್ರಸಾರೂಪ್ಮಮನೆ ಪಡೆದರೆಂಬಂತೆ ಕಣ್ಣೊಪ್ಪುತಿರ್ದರ್‌ 
(ರಾಜಶೇ ೧೧-೬೭). ೨. (ತತ್ತ್ವಶಾ। ಮೋಕ್ಷದ ನಾಲ್ಕುಪ್ರಕಾರಗಳಲ್ಲಿ ಒಂದು ; 
ಇಷ್ಟದೇವರಿಗೆ ಸಮಾನವಾದ ರೂಪವನ್ನು ಪಡೆಯುವುದು : ಕರ್ತರು 
ನಿಮ್ಮ ಗಣಂಗಳು ಎನ್ನ ತೊತ್ತು ಮಾಡಿ ಸಲಹಿದ ಸುಖವು ಸಾಲೋಕ್ಕ ಸಾಮಾಪೃ 
ಸಾರೂಪೃ ಸಾಯುಜ್ಯದಂತುಟಲ್ಲಾ (ಬಸವ. ೪೭೪); ಸಾರೂಪ್ಯದ ಸುಧೆಯಂತೆ . . . 
ಗಿರಿಜಾತೆ ಶೈಶವಲೀಲೆಯನೊಳಕೊಂಡು ತೊಳತೊಳಗಿ ಬೆಳಬೆಳಗಿ ನಳನಳಿಸಿ 


೮೪೯೦ 


ಸಾರೆವರ್‌ 


ಬಳೆಯುತಿರ್ದಳ್‌ (ಗಿರಿ. ೩-೬೯ ವ); ಸೇವಿಸುವಟ್‌ಕೆಯ ದಾಸರ್ಗೆ ಮಜುವುಟ್ಟಂ 
ಪೋಗೊಳಿಸಿ ಸಾರೂಪ್ಮಮುನಿತ್ತು ತನ್ನಂತು ಮಾಟ್ಪ್ಬ ಸಾಲ್ಹೋಳಿನೆಸೆವ 
ಪುರುಷೋತ್ತಮನೊಂದು ವಾಸದ ಗುಡಿಯಿರ್ಕುಂ (ರಾಮಾಶ್ವ ೭೪-೮). [ಸಂ.] 
ಸಾರೂಪ್ಯಪದ (ನಾ). ನಾಲ್ಕು ಮೋಕ್ಷಪದವಿಗಳಲ್ಲಿ ಒಂದು; ಇಷ್ಟದೇವತೆಗೆ 
5 ಸಮಾನವಾದ ರೂಪವನ್ನು ಪಡೆದಿರುವ ಸ್ಥಾನ : ನಿಮ್ಮ ಗಣಂಗಳ ಧ್ಯಾನವೇ 
ಎನಗೆ ಸಾರೂಪ್ಯಪದವಯ್ಮಾ (ಉರಿಪೆ. ಕ. ೧೭೩-೨೩೩); ಸಾರೂಪ್ಮಪದವಿತ್ತನೀಶ್ವರ 
[ಸಂ.] 
ಸಾರೆ, (ನಾ). ಹತ್ತಿರ; ಸಮಾಪ : ಎಳೆಯೊಳ್‌ ತೋಲ್‌ದ ರೂಪನಾಗಳೆ 
ನಭೋಭಾಗಾಗ್ರದೊಳ್‌ ತೋರ್ಪನಾಗಳೆ ಗೆಂಟಾಗಳೆ ಸಾರೆಯಾಗಿ ಪೊಳೆವಂ 
ಸೂಕ್ಷ್ಮಾಂಗನಾಗಿರ್ಪಂ (ಆದಿಪು. ೭-೧೨೧); ಗುರುವಿಂಗೂ ಶಿಷ್ಕಂಗೂ ಆವುದು ದೂರ 
ಆವುದು ಸಾರೆಯೆಂಬುದನಾರು ಬಲ್ಲರು (ಅವಚಂ. ೨೧೧-೯೪೯); ಸಾರೆಯಾಯ್ತಸ್ತ 
ಮಯಸಮಯ (ಕುವ್ಮಾಅ. ೧೬-೧೩). [ಆ ಸಾರ್‌ 
ಸಾರ್ಕೆ "ಸಾರ್ಮಿ' ನೋ. 
ಸಾರ್ಕೆ | ಸೇರೆ,' ನೋ. 
15|ಸಾರೆ (ಅ). ೧. ಹತ್ತಿರದಲ್ಲಿ; ಸಮಾಪದಲ್ಲಿ: ಆ ಪೊಟಲ ಸಾರೆ 
ಪರಾಳಕೂಟಮೆಂಬೂರೊಳ್‌ ದೇವಿಲನೆಂಬೊಂ ಶಾಕಟಿಕಂ ಪರದಂ.(ವಡ್ಡಾರಾ. ೭೬-೮) ; 
ಕಾದಂಬರಿ ಕೇಯೂರಕನುಮಂ ಪರಿಜನಮುಮನರಸನ ಸಾರೆಯಿರವೇಲ್ದು 
(ಕಾದಂಉ. ೧೬೦). ೨. ಒಡನೆ; ಜೊತೆಯಲ್ಲಿ : ಶ್ರೀಧರೆಯುಂ ಯಶೋಧರೆಯುಂ 
ಗುಣವತಿ ಆರ್ಯಿಕೆ(ಕಂತಿಕೆ)ಯರ ಸಾರೆ ತಪಂಬಟ್ಟರ್‌ (ಚಾವುಪು ೧೫೯); ಪುದಿದ 
ಸುತಮೋಹದಿಂದೋದಿದೊಡಂ ಮುನಿಜನದ ಸಾರೆ ಬಸದಿಯೊಳಿರ್ದಾಡಿದೊಡಮಿ 
ವನಲಸುಗೆಂದಾನಿದನಲೌಯದೆ ದುಷ್ಟಕಷ್ಟರೊಡನಾಡಿಸಿದೆಂ (ಧರ್ಮಾಮೃ. ೨-೮೦); 
ಈತನೊಡ್ಡಿನ ಸಾರೆ ಸಂಗರಕಾತುಕೊಂಡದೆ ಕೃಪನ ದಳಸಂಘಾತವೊಂದಕ್ಟೋಣಿ 
ಸುಭಟರ ಸಾಲ ಮಧ್ಯದಲಿ (ಕುವ್ಮಾಭೀ. ೩-೧೨). [ಇ ಸಾರೆ) 
ಸಾರೆಕರೆ "ಸಾರೆಗರೆ' ನೋ. 
25|ಸಾರೆಗದ್ದೆ (ನಾ). ಒಂದು ಬಗೆಯ ಗದ್ದೆ : ಶ್ರೀಕಾಳೇಶ್ವರದೇವರಂಗಭೋಗಕಂ 
ಕ್ರಿಗಾಲಪೂಜೆ ಸೊಡರುನಿವೇದ್ಮಗುರುಪರ್ವ್ಯ ನಿಮಿತ್ತವಾಗಿ ಬಿಟ್ಟ ದತ್ತಿ ೩೩೫ ಬಡಗಲು 
ಹಿರಿಯ ಕೆಟ್‌ಯ ಕೆಳೆಗೆ ಗೌಡಉಂಬಳಿಯ ಸಾರೆಗದ್ದೆ ಮತ್ತರೊನ್ನು (ಎಕ. ೪. 
ತರೀಕೆ. ೧೨-೩೪ ; 1166). [ಸಾರ *- ಗದ್ದೆ (ಎ ಗಟ್ಟ್‌)) 
ಸಾರೆಗರೆ, ಸಾರೆಕರೆ (ಕ್ರಿ). ಬಳಿಗೆ ಬರಹೇಳು; ಹತ್ತಿರಕ್ಕೆ ಕರೆ : ಅಂದು 
ಕೂಡಲತ್ಕಾತುರಚಿತ್ತೆ ಸಾರೆಗರೆದಿನ್ನೆಗಮೇಕೆಯೊ ಬಾರದಿರ್ದೆಯೆಂದಾ ತರಳಾಕ್ಷಿ . . . 
ನುಡಿದಳ್‌ (ನೇಮಿಪು. ೭-೧೪೨) ; ಭೈರವೇಂದ್ರಂ ಸಂತಸಂದಳೆದು ಪುತ್ರನಂ ಸಾರೆಗರೆದು 
(ಕೊಟ್ಟೂಬ. ೧೮-೧೬). ಸಾರೆಕರೆ : ಆಸ್ಥಾಯಿಕಾಜನಕ್ಕೆ ಲಕ್ಕೆತೆಅದಿಂ ಪೊಗಬ್ದು 
ಸಾರೆಕರೆದೇಜಲಿಕ್ಕಲ್ವೇಟ್ದು ಕುಳ್ಳಿರಿಸಿ (ಶಾಂತಿಪು. ೩-೫೩ ವ). [ಸಾರೆ 3 ಕರೈ) 
[ಸಾರೆಬರ್‌ 'ಸಾರೆವರ್‌' ನೋ. 
35 |ಸಾರೆಬರು "ಸಾರೆವರ್‌' ನೋ. 
ಸಾರೆವರ್‌, ಸಾರೆಬರ್‌, ಸಾರೆಬರು (ಕ್ರಿ). ಸಮಾಪಿಸು; ಸನಿಹಕ್ಕೆ ಬರು: 
ನೋಟಕರ್‌ ತಳವೆಳಗಾಗೆ ಸಾರೆವರೆ ನೀರದಮಾರ್ಗದಿನಂದು ನಾರದಂ (ಪಂಪಭಾ. 
| ೬-೬); ಮಹಾಪ್ರತೀಹಾರನಪ್ಪ ಸುಭದ್ರನೆಂಬುದೊಂದು ವನಮಹಿಷನ ಸಾರೆವಂದು 
|. (ಪಂಚತಂ. ೩೩-೭) ; ಸರಸರನೆ ಸಾರೆವಂದು ಕೆಲದೊಳಿಕ್ಕಿರ್ದಾನೆದಲೆಯ ನೆತ್ತರ್ಪುದಿದ 


ನವಂಗೆ (ವೀಶೈಪು. ೨-೭ ಸೂಚನೆ). 


10 


40| ಮುತ್ತಂ ದಾಳಿಂಬಬೀಜಂಗೆತ್ತೆತ್ತಿ ಕಳ್ಕನೆ ಮುಕ್ಕಲ್‌ ನೋಡಿ (ರಾಜಶೇ. ೫-೫೫ ವ). 
ಸಾರೆಬರ್‌ : ಆನುಮಾ ತೀರ್ಥದ ಸಮಾಪದೊಳ್‌ ತಾಪಸರೂಪಧಾರಿಯಾಗಿರ್ದು 
|. ಸಾರೆಬಂದುದೇನಾನುಂ ಪ್ರಾಣಿಗಳಂ ತಿಂದು ಕಾಲಮಂ ಕಟ್‌ವೆಂ (ಪಂಚತಂ. ಆ. 
೧೬೬-೧೪). ಸಾರೆಬರು : ಸಾರೆಬರೆವರೆ ಕಂಡನಲ್ಲಿ ಕುಬೇರನಾಳಿದ್ದುದು ತದೀಯ 
ಸರೋರುಹದ ಕಾಹಿನಲಿ ಯಕ್ಷರು ಲಕ್ಷಸಂಖ್ಯ್ಮೆಯಲಿ (ಬವ್ಮಾಅ. ೧೦-೪೫); 

45 


ಆ ಮೃಕಂಡುಮುನಿ ತನ್ನಂದನಂ ದಿನಂ ಸಾರೆಬರೆ ಕಂಡು ಶಿವಪೂಚೆಯಂ ಮಾಡುತಿರಲು 
[ಸಾರೆ 4 ವರ್‌] 


(ಚೆಬಪು. ೫೧-೧೯). 


ಸಾರೈಸು 


ಸಾರೈಸು "ಸಾರಿಸ್ಕು' ನೋ. 

ಸಾರೋಕ್ತಿ (ನಾ). ಸಾರವತ್ತಾದ ನುಡಿ ; ಸತ್ತವುಳ್ಳೆ ಮಾತು : ತನಯೆ 
ತಪದಿಂದೆ ನೀಂ ನಿನ್ನನೆಯಲ್ಲದೆ ನಮ್ಮ ಕುಲಮುಮಂ ಬೆಳಗಿದೆಯೆಂತೆನೆ ಮುಗಿಲ 
ಮುತ್ತು ಮುಗಿಲಂ ನೆನೆಯಿಸಿ ಮಂಡಲಿಯ ನಿಪುಣರಿಂ ಪೊಗಲ್‌ಸದೇ ಎಂದು 
ಗಂಭೀರಧೀರೋದಾರಸಾರೋಕ್ತಿಗಳಂ ನುಡಿದು (ಶಾಂತಿಪು. ೪-೧೦೫ ವ). |ಸ0.) 
ಸಾರೋಟು, ಸಾರಟು (ನಾ). ಜೋಡುಕುದುರೆಗಳನ್ನಾಗಲಿ ಎತ್ತುಗಳನ್ನಾಗಲಿ 
ಹೂಡಿರುವ ಬಂಡಿ , - ಸವಾರಿಗಾಡಿ : ಕೈಯಾಡಿತು ಬೀಳಲಿಲ್ಲ ಐಟು; ಕಾಲಾಡಿತು, 
ಓಡಲಿಲ್ಲ ಕ್ರಾಂತಿಯ ಸಾರೋಟು (ನಡೆಬಂ. ೭೨-೧೯); ಸುಸಜ್ಜಿತವಾದ ಸಾರೋಟಿನ 
ಮೇಲೆ ಅವರನ್ನು ಕುಳ್ಳಿರಿಸಲಾಯಿತು (ಪ್ರೇಮಾಶ್ರ. ೨೫೪). ಸಾರಟು : ವಾಗ್ದೇವಿಯು 
ಕೂತುಕೊಂಡಿರುವ ಸಾರಟಿನ ಎತ್ತುಗಳು ಕಾಣಲಿಕ್ಕೆ ಪುಷ್ಟಿಯಾಗಿದ್ದರೂ ಸಾರಟು 
ಮೆಲ್ಲಗೆ ಎಳೆಯುವ ದೆಸೆಯಿಂದ ಚಂಚಲನೇತ್ರರ ಅವಸರವು ಹದಮಿರಿತು 
{— ಇಂ. Chari. / ತಮಿ. ಚಾರಟ್ಟು ; ತುಳು. ಸಾರಟ್‌, 
ಸಾರೊಟು ; ತೆಲು. ಸಾರಟು) 

ಸಾರೋದ್ಧಾರ (ನಾ). ೧. ಅತ್ಯುತ್ತಮವಾದುದು; ಉತ್ಪಷ್ಟವಾದುದು: 
ಹರಿಯೆ ಚಿತ್ತಯಿಸೈಯಹಿಂಸಾಪರಮಧರ್ಮವು ಎಂಬ ವಾಕ್ಕದ ಸರಣಿ ಸಾರೋದ್ಧಾರ 
ವಲ್ಲಾ ಸಕಲದರುಶನಕ್ಕೆ (ಕುವ್ಕಾಛೀ. ೩-೫೦). ೨. ಪೂರ್ಣವಾದ ಉದ್ದಾರ : 
ವೇದಪುರಾಣತಂತ್ರಗಳ ಸಾರೋದ್ಧಾರ ಮಾಡಿ ಪ್ರಾಚೀನಶಾಸ್ತ್ರದ ಗೌರವವನ್ನು 
ಉಜ್ಜಲವಾಗಿರುವಂತೆ ಮಾಡಿದನು (ನಿಬಂಧ. 1. ೩೭೭). ೩. ಕ್ರಮಬದ್ಧವಾಗಿಯೂ 
ನಿರಂತರವಾಗಿಯೂ ಆಗುವಂಥದು; ಅಡೆತಡೆಯಿಲ್ಲದುದು : ರಥೋತ್ಸವ 
ಮುನ್ತಾದ ಸಕಲೋತ್ಸವಂಗಳು ಧರ್ಮಾಧ್ಮಯನ ರಾಮಾನುಜಕೂಟ ಮುನ್ತಾದ 
ಸೇವೆಗಳು ಸಾರೋದ್ಧಾರವಾಗಿ ನಡೆಯತಕ್ಕ ಬಗ್ಗೆ . . . ನಿಷ್ಕರ್ಜೆಮಾಡಿ (ಎಕ. x೪. 
ಮೈಸೂರು, ೬೧-೩೩ ; ಸು. 1828); ಹೊಸಗನ್ನಡದಲ್ಲಾಗಲೀ ಹಳಗನ್ನಡದಲ್ಲಾಗಲೀ 
ಪಂಚಮಾವಿಭಕ್ತಿಯ ಕಾರ್ಯವನ್ನು ತೃತೀಯೆಯೇ ಸಾರೋದ್ಧಾರವಾಗಿ ಮಾಡುತ್ತ 
ಬಂದಿದೆ (ಸಂಶೋಧ. ೬೯). [ಸಂ.1 

ಸಾರೋರ್ವೀಜ (ನಾ). ಸತ್ವಯುತವಾದ ಮರ : ಸಾರೋರ್ವೀಜಸಮಾಜ 
ದಿಂದೆಸೆವ ಲೀಲೋದ್ಕಾನಸಂತಾನದಿಂ . . . ಶ್ರೀಗೃಹರಾಜಿಯಿಂ ಗಜಪುರಂ 
ಸಂಸೇವ್ಯಮವ್ಮಾಹತಂ (ನೇಮಿಪು. ೨-೩೬). (ಸಂ. 

ಸಾರ್ಕೆ (ನಾ). ೧. ಸಮಾಪ ; ಹತ್ತಿರ : ಕದಪಿನ ಕಣ್ಣ ಸಾರ್ಕೆಯನಳಂಕೃತಮಪ್ಪ 
ಗಳಪ್ರದೇಶಮಂ ಪದಕದ ತಾಣಮಂ . . . ಅಂಗುಲೀಕದ ಕುಸುಮಂಗಳಂ ಪಟ್‌ದು 
ಪತ್ತಿಸಿದಂತೆವೊಲೊಪ್ಪಿ ತೋರ್ಪಿನಂ (ಕಾವ್ಮಸಾ. ೬೬೬ ಶೂದ್ರಕ); ನೀರ್‌ ಪೊರ್ಕುವಲ್‌ಯೊಳ್‌ 
ಜೋಲ್ಡುಳ್ಳುಡೆ ಸಾರ್ಕೆಯೊಳೇಂ ನೃಪನ ಮನಮನಳವಡಿಸಿದುದೋ (ಅದಿಪು. ೧೧-೧೪೫); 
ಅರ್ಕಕೀರ್ತಾದಿರಾಜರ ಮುಖ ನಗೆವೆತ್ತುವರ್ಕನ ಕಂಡಬ್ದದಂತೆ ಸಾರ್ಕೆಯ ಸಖರು 
ಮುಂತಾದವರೆಲ್ಲ ಕುಳಿರ್ಕೋಡಿದರು ನೋಡಿ ಜಿನನ (ಭರಜ. ೭೭-೯೦) . ೨. ಹತ್ತಿರಕ್ಕೆ 
ಬರುವಿಕೆ ; ಆಗಮನ : ತದ್ದಾಯಿಕಾನಾಯಿಕೆಯರ . . . ನೆಅನಟ್‌ದು ಪಾಡುವ 
ಪಾಟಕ್ಕಂ ಪೊಟ್ಟಲ್‌ದು ಸಾರ್ವ ಸಾರ್ಕೆಗಂ ಮನಂಬೆಚ್ಚು ಪತ್ತೆಪೊಯ್ದಂತಾಗಿರೆ 
(ಶಾಂತಿಪು. ೩-೫೯ ವು. ೩. ಒಡನಾಟ; ಸಂಗ: ಆ ಪ್ರಸವದ ದಿವ್ಮಸೌರಭದ ಸಾರ್ಕೆಯ 
ಸಮ್ಮದದಲ್ಲಿ ಕೂಡಿ ಬಂದೆಸಗಿದುದಾ . . . ಮಂದಮಾರುತಂ (ಮಠಾನೇ. ೧೪-೫). 
೪. ದೊರಕಿದುದು; ಲಭ್ಯ; ಪ್ರಾಪ್ತಿ : ಸಿರಿಯ ಸಾರ್ಕೆಗಮಾಯತಿಯಿರ್ಕೆಗಂ 
ಪೆಆರ್‌ ಮೇಗೆನಲಿಲ್ಲದಂತು ನೆಗಟ್ಸೌರ್ದುದಟ್‌ಂ (ಶಾಂತಿಪು. ೧-೬೮); ಎಸಕದ 
ಸೋಮವಂಶಜರೊಳಾರ್ದ್ವೋರೆ ತನ್ನೊಳೆನಿಪ್ಪುದೊನ್ಹು ಸಾಹಸದ ನಿಮಿರ್ಕೈ ವರ್ದಿಸುವ 
ರಾಜ್ಯದರ್ಮಕ್ಕೆ . ೬» ವೈರಿಗಳ ರಾಜ್ಯದ ಸಾರ್ಕೆ ಕಡುರ್ಪಿಂ ವಿಗುರ್ಬ್ಬಸುವ ಮಾಸೆಯಂ 
ಸುಡುವ ತೇಜದಳುರ್ಕೈ ಧರಿತ್ರಿಯೊಳ್‌ ವಿರಾಜಿಸುತ್ತಿರಲ್‌ (ಎಕ. 7, ದಾವಣ. ಉ-೨೧ ; 
1143) ; ನಿಜಭುಜಕ್ಕೆ ವರ್ಪ ವಸುಮತೀಚಕ್ರದ ಸಾರ್ಕೆಗೆ ಸಂಚಕರಮೆನಿಸಿ ಕೆಯ್ಸಾರ್ದು 
ಬೆಸನಂ ಪಾರ್ವ ಚಕ್ರರತ್ಮಮಂ ಚಕ್ರಧರಸಪಾಂಗ ಲೋಚನಮರೀಚಿಗಳಿನುಜ್ಯಳಿಸಿ ಬೆಸಸಲ್‌ 
(ವರ್ಧಪು. ೪-೬೦ ವ). (ಸಾರ್‌, +-8) 

ಸಾರ್ಕೆಗುಡು (ಕ್ರಿ). ಸಮಾಪಿಸಲು ಅವಕಾಶ ಕೊಡು ,- ಆಸ್ಪದ ನೀಡು : 


(ವಾಗ್ದೇವಿ. ೪೧). 


೮೪೯೧ 


ಸಾರ್ಚು 


ಎನ್ನನಪ್ಪುವಳಿಯಾಸೆಯಿಂ ದೂರದೊಳ್‌ ನಿಮಿರ್ವ ನಿಡುತೋಳ್ಗಳುಂ ತನ್ನೊಳ್‌ 

ತೋಟಾ ಸತ್ವಗುಣಕ್ಕೆ ಸಾರ್ಕೆಗುಡದೆ . . . ಅಚ್ಚಬೆಳ್ಹಿಂಗಳೊಳೊಯ್ಕನೊಯ್ಯನೆ 

ಬರುತಿರ್ದನನಾಂ ದೂರದೊಳ್‌ ಕಂಡು ಭಯಂಗೊಂಡು (ಕಾದಂಉ. ೫೬೫). 
[ಸಾರ್ಕೆ *- ಕುಡು ( ಆ ಕೊಡು,)] 


5 |ಸಾರ್ಕೆವರ್‌ (ಕ್ರಿ. ಹತ್ತಿರಕ್ಕೆ ಬರು; ಸಮಾಪಕ್ಕೆ ಬರು: ಕಂದರ್ಪನಾರ್ಪಿಂ ಕುಟಿಲ 


10 


15 


ಕುಸುಮಕೋದಂಡದೊಳ್‌ ಸಾರ್ಕೆವಂದೈಮೊಗ ನಿನ್ನಂ ಮಾಣದೆಚ್ಚಂದು (ಶಬಶಂ. ೨-೯). 
(ಸಾರ್ಕೆ + ಬರ್‌ ( ಆ ವರ್‌)) 


ಸಾರ್ಚು (ಕ್ರಿ. ೧. ಹತ್ತಿರಕ್ಕೆ ಬರು ; ಸಮಾಪಿಸು : "“ಸಾರ್ಚು - ಸಮಾಪಾಗಮನೇ'' 


(ಶಮಧಾ); ಪುಟ್ಟಿ ಸಮಸ್ತಧಾತ್ರಿಗೆ ಭಯಂ . . . ಶಿಶುಪಾಲನಿದಿರ್ಚಿ ಸಾರ್ಚಿದಂ 
(ಜಗವಿ: ೭-೯೫) ; ಸಲ್ಲಲಿತಾಂಗಭೂಷಣದೆ ನಿಲ್ಲದೆ ಜಗವ ಮೋಹಿಪ ಮಿಂಡಿವೆಂಗಳು 
ಪಲ್ಲಕ್ಕಿಯ ಸಾರ್ಚಿದರು (ಮೋಹತ. ೨೪-೪). ೨. ಹೋಗು; ತೆರಳು : ಇನಿಯನ 
ವರವಾಕ್ಕವ ಕೇಳ್ದು ಮಾನಿನಿ ನನೆಗೋಲನರ್ಧಾಂಗನೆಗೆ ಮೊನೆದೋಜದೆ ಮೃದು 
ವಾಕ್ಕದಿಂದಡಿಗೆಯ ಮನೆಗೆಲಸಕೆ ಸಾರ್ಚಿದಳು (ಮೋಹತ. ೧೦-೪೧). ೩. ಬಂದು 
ಸೇರು; ತಲುಪು: ಭವನಾಂಗಣದೊಳ್‌ ಸಾರ್ಚಿದಿಂದ್ರಾಯುಧಮಂ ಚಂದ್ರಾಪೀಡನೇಟ್‌ 
ದಿಗಂತರಂಗಳೆಲ್ಲಮನಂತಹಯಹೇಷಾರವಂಗಳಿಂ ತೆಕ್ಕನೆ ತೀವೆ , . . ಪೊಜಮಟ್ಟು 
(ಕಾದಂಉ. ೫೧೧). ೪. ಮುಟ್ಟು ; ಸೋಕು : ಚರ್ಚಲ್‌ ಶಶಿಶಿಶುವಂ ಕಜ್‌ಗರ್ಚಲ್‌ 
ಘನಘಟೆಯನುರ್ಚಲಮರದ್ರುಮಮಂ ಸಾರ್ಚಲಿನನೆಂಬ ಸೊಡರನೊಡರ್ಚಿದುವೆನೆ 
ನೀಳ್ದುವಿದಐ ಶಿಖರಕರಂಗಳ್‌ (ಕಾವ್ಮಾವ. ೪೫೬). ೫. ತಲುಪಿಸು; ಸೇರಿಸು: 
ಭವಜಳಧಿಯ ತಡಿಗೆ ಸಾರ್ಚು . . . ನೀಂ ಭವಮಥನಾ (ಆದಿಪು. ೧೦-೫೮); ತಮ್ಮಂ 
ನಂಬಿದರಂ ಸೊರೆಯ ಕಾಯ್‌ ಮುಂತಾಗಿ ನದಿಯ ತಡಿಯಂ ಸಾರ್ಚುವುದೆಂದೊಡೆ 
(ಪಂಚತಂ. ಅ. ೬೫-೧೫); ಎಟೌಯ ಕೇಳ್‌ ನಿನ್ನ ವಿಯೋಗಸಂತಾಪದ ತೊಲೌಯೊಳು 
ಮುಳುಗಿರ್ದೆನೆನ್ನ ಮಟ್‌ಯದೆ ತಡಿಗೆ ಸಾರ್ಚಿದಳನೀಕ್ಷಿಪುದು (ಮೋಹತ. ೩೧-೪೦). 
೬. ಮುಟ್ಟಿಸು; ತಾಗಿಸು; ಸೋಕಿಸು : ಅವರ್‌ ಚರಣಕಮಲದೊಳ್‌ 
ಶಿರೋಭಾಗಮಂ ಸಾರ್ಚುವುದುಂ (ದಶಕು. ೨-೩೪ ವ); ಬೊಮ್ಮಗೆ ಪೇಳೆ ತನ್ನ 
ತೋಳೊಳಪ್ಪುವನ ಸೃಷ್ಟಿಸಿ ಕುಡಬೇಕೆಂದು ಭಾಳವನಡಿಗೆ ಸಾರ್ಚಿದಳು (ಮೋಹತ. 
೯-೨೯). ೬. ಚಾಚು; ನೀಡು: ನಟ್ಟಿರುಳ್‌ ಮಚೆದು ಸಾರ್ಚಿದ ನಲ್ಲಳ ತಳ್ತ 
ತೋಳ್ಗಳಂ ಮೆಲ್ಲಮೆಲ್ಲನೆ ಪತ್ತುವಿಡಿಸಿ (ಪಂಪಭಾ. ೪-೧೨) ; ಪದಘಾತಕ್ಕೆ ಧರಿತ್ರಿ 
ಬಾಯ್ಬಿಡೆ ಭುಜಾದಂಡಂಗಳಂ ಸಾರ್ಚಿ ಬಿರ್ಚಿದಿಳಾಸಂಧಿಗೆ ಮೆಯ್ಬೊಣರ್ಚೆ 
(ಪಂರಾಮಾ. ೧೧-೯); ಪೊಸವಾಣಿತಿವುಲ್ಲೆ . .. ತೊರೆದ ಮೊಲೆಯಂ ಸಾರ್ಚಿ ತಣಿಯೂಡದೆ 
ನಡೆಗೊಳಿಸಿ ತವಕದಿಂ ಬರುತ್ತುಂ (ಪಷ್ಪಪು. ೩-೭೬ ವು. ೮. ಧರಿಸು; ತೊಡು: 
ಚಂಚನ್ಮಹಿಕಿಂಕಿಣಿಗಳಿನಂಚಿತಮಾಡಿರ್ದ ವಿವಿಧರಚನಾಯುತಸತ್ಕಾಂಚನ 
ಕಾಂಚೀವಳಯಮುಮಂ ಚೆಲ್ಬನಿತಂಬದಲ್ಲಿ ಸಾರ್ಚಿದಳೊಲವಿಂ (ಬಾಧಪು. ೬-೬೯) ; 
ಮಲಯರುಹಘುಸೃಣಂಗಳಂ ಪೂಸುವಂಗದೊಳ್‌ ತಳೆವರೇ ಭಸಿತಮುಂ 
ದಿವ್ಮ್ಯವಸ್ತ್ರಮನುಡುವ ಸೆಳೆನಡುವಿಗಕಟ ವಲ್ಕಲಮನೇಂ ಸಾರ್ಚುವರೆ (ಜೆಬಪು. ೩೬-೪). 
೯. ಧರಿಸುವಂತೆ ಮಾಡು; ತೊಡಿಸು: ಸತಿಗೆ ಮಣಿಪಾದುಕೆಗಳಂ ಸಾರ್ಚಿ 
ಕೆಲಕೆಲರ್‌ ಕೃತಪುಣ್ಮೆಗಾದರದಿ ಕೈಗೊಟ್ಟು ಕೆಲಕೆಲರ್‌ (ವರ್ಧಪು. ೧೩-೫೨); 
ಶತಕೋಟಿನೀಲಮಾಣಿಕ್ಕದೋಲೆಯ ಬಾಣಸುತೆಯ ಕರ್ಣದೊಳು ಸಾರ್ಚಿದರು 
(ಮೋಹತ. ೨೩-೩೫). ೧೦. (ಒರಗಿಸಿ) ಇಡು; ಇರಿಸು : ಕೆಲದ ಲತೆಯ 
ಮೆಳೆಯೊಳ್‌ ಬಿಲ್ಲುಮಂಬುಮಂ ಸಾರ್ಚಿ ಕೊಳನಂ ಪೊಕ್ಕು (ಪಂಪಭಾ. ೮-೩೮ ವ]; 
ಮೇಗಣ್ಣೆತ್ತಿ ಪಾದಂಗಳಂ ಶಿರಮಂ ಸೂಚಿಯ ಮೇಲೆ ಸಾರ್ಚಿ ತಪಮಂ ಮಾಳ್ಗನ್ಮ 
ಭಾವಂ . . . ಬೀಜಿಶಾಶ್ಚರ್ಯಮಂ (ವೃಷವಿ. ೧೧-೪೬); ಸುಗುಣೋದ್ರೇಕಕೆ ಕೂರ್ತು 
ವೀರಚಿಕದೇವ್‌ಂ ಬೀಣೆಯಂ ಲೀಲೆಯಿಂ ತೆಗೆದುತ್ಸಂಗದೊಳಿಟ್ಟು ನೇವರಿಸಿ 
ವಕ್ಸೋಜಂಗಳೊಳ್‌ ಸಾರ್ಚಿ ಸೆಳ್ಳುಗುರಿಂ ಠಾವಣಿತೌಂಕಿ , . . ಸರಂದೋಟಯುಗುಂ 
(ಚಿಕವಿ. ೪-೧೩೨). ೧೧. ಹತ್ತಿರಕ್ಕೆ ತರು; ಸಮಾಪಕ್ಕೆ ತೆಗೆದುಕೊಂಡು ಬರು: 
ತದಬ್ದಮಂ ನೃಪವರಂ ವಕ್ತಾಬ್ಲದೊಳ್‌ ಸಾರ್ಚೆ ಕಂಪು ಕರಂ ಪೊಂಪುಲ್‌ಯೆಂದು 
ಸೋಲ್ತುಸಿರ್ವಿನಂ ಘ್ರೌಣೇಂದ್ರಿಯೌತ್ಸುಕ್ಕಮಂ ಪ್ರಕಟಂ ಮಾಡಿ ನೃಪಂಗಲಂಪು 


ಸಾರ್ಚು 


ವಡೆದತ್ತಂಭೋಜಗಂಧಾಸವಂ (ಆದಿಪು. ೪-೬೯) ; ಕಡುಗಲಿ ಚಂಡಿಕೆಯಂ ತನ್ನೆಡಗೈಯಿಂ 
ದಡಸಿ ಪಿಡಿದು ಸಾರ್ಚಿ ಕೊರಲ್ಲಾ ಕಡುಗಮನೆ ಘರಿಘರಿಲನೆಡೆಯುಡುಗದೆ ಕೊಲ್‌ದರರೆ 
ಮಡಗಿದಂ ನಿಜಶಿರಮಂ (ರಾಜಶೇ. ೧೪-೨೯). ೧೨. ಕೊಡು; ಒಪ್ಪಿಸು : ಪಿರಿದಪ್ಪೀ 
ದ್ರವ್ಮಮಂ ಸಾರ್ಚಿ ಮೇದಿನಿಕಾಂತಾಪತಿಯಲ್ಲಿ ಮೆಚ್ಚುಗೊಳುವೆಂ (ಧರ್ಮಾಮೃ. 
೧೨-೧೮೬); ಎಲ್ಲ ತೇಜಂಗಳಂ ಶರಣತತಿಗೀವುತಂ ಎಲ್ಲ ಮಾನ್ಕಂಗಳಂ ಭಕ್ತರ್ಗೆ 
ಸಾರ್ಚುತಂ (ಇಳಿರ.ದೇ ೪೯-೧೨); ತೆಂಗಾಯಿ ಪಲಸು ಕಿತ್ತಳೆ ಮಾವು ಮಾದಲ 
ಭೃಂಗಾಯಿವಣ್ಣಳು ಸಹಿತ ಹಿಂಗದ ಬಹುಫಲಾದಿಗಳ ತೋಂಟಿಗರು ಸಾರಂಗಪಾಣಿಗೆ 
ಸಾರ್ಚಿದರು (ಮೋಹತ. ೪-೬೨). ೧೩. (ಪಕ್ಕಕ್ಕೆ) ನೂಕು; ತಳ್ಳು: ತಡವರಿಸಿ 
ಕೈಯಿಡುವ ಬಾಲಂಗೆ ಮೋಹದಿಂದೆ ಜೋಲ್ಲೊಲೆವ ಹಾರಮಂ ಸರಿದು ಮುಯ್ಬಿಗೆ 
ಸಾರ್ಚಿ ಪಾಲ್ದೊರೆದ ಮೊಲೆಯೂಡಿ . . . ತೂಗುವಳು (ಜೈಮಿಭಾ. ೧೮-೨೧). 
೧೪. ಸರಿಪಡಿಸು; ತಿದ್ದು: ನೆವದಿಂ ಪರ್ಚುವ ಮುತ್ತಿನೆಕ್ಕಸರಮಂ 
ಜೋಲ್ದಿರ್ದುವೆಂಬಂತೆ ಸಾರ್ಚುವ ಕರ್ಣೋತ್ಪಲಮಂ ತೊಡರ್ಚುವ . 

ಅತಿಪ್ರೌಢೆಯ ಪೊರ್ದುವಾಸೆಗೆ ನೃಪಂ ರೋಮಾಂಚಮಂ ತಾಳ್ದಿದಂ (ಮಲ್ಲಿಪು ೩-೪೩); 
ಚರಣತಳಕ್ಕೆ ಬೀಟ್ಟ ಮಣಿಕಾಂಚಿಯನೆತ್ತದೆಯುರ್ಚುತಿರ್ಪ ನೂಪುರಮನೆ ಸೈತು 
ಸಾರ್ಚದೆ . . . ಬಂದು ಸಂಭ್ರಮದೊಳೀಕ್ಷಿಸಿದಳ್‌ ಪದೆಪಿಂ ತ್ರಿಪಿಷ್ಟನಂ (ಶಾಂತೀಶ್ವ.' 
೩-೨೯) ; ಮೊಲೆವಿಣ್ಬಿಂ ಬಳ್ಳುತುಂ . . . ಚಲವೇಣೀಭಾರದಿಂದೋಸರಿಸುವ ಮುಸುಕಂ 
ಸಾರ್ಚುತುಂ ಪಾಣ್ಟ್ಪೆ ಪೋದಳ್‌ (ರಸರ. ೪-೧೮೯). ೧೫. ಆವರಣವನ್ನಾಗಿ 
ಮಾಡಿಕೊಳ್ಳು; ಮರೆಮಾಡಿಕೊಳ್ಳು : ನಡುಗುತ್ತುಂ ಮೇಲುದೆಂದೊರ್ಮೊದಲೆ 
ತೆಗೆದು ಹಾರಾಂಶುವಂ ಸಾರ್ಚುತಂ . . . ಕಾಂತೆಯೆಂತಾನುಮೆಟ್ಟಳ್‌ (ಕಾದಂಉ. 
೨೩೪) ; ಇದು ಕನಸೆಂಬೊಡಂ ಕನಸಿದಲ್ಲು ದಿಟಂ . . . ಅದಜ ಕಾರಣಮಂ ಶಿಳಿವನ್ನೆಗಂ 
ವನಾಂತದೊಳೊಜಗಿರ್ಪೆನೆಂದು ಮುಸುಕಂ ಪದೆದೆನ್ನ ಮುಖಕ್ಕೆ ಸಾರ್ಚಿದೆಂ (ದಶಕು. 
೧೧-೩೦) ; ಸೆಅಗ ಮೊಗಕೆ ಸಾರ್ಚಿ ನಗುವಳು ಕಂಭದ ಮಜ್‌ಗೆ ಹೋಹಳು (ಭರಚ. 
೮-೩೯). ೧೬. ಸಿದ್ಧಪಡಿಸು; ಅಣಿಗೊಳಿಸು : ಇಂದುವದನೆ ರುಕ್ಮಿಣಿ 
ಸತ್ಮಭಾಮೆಯರಂದುಗೆ ಘಲಿರೆಂಬ ರವದಿ ಬಂದು ವಸಂತಪೂಜೆಯ ಮಾಡಬೇಕೆನಲಂದು 
ಸಾರ್ಚಿದರು ವಸ್ತುಗಳ (ಮೋಹತ. ೧೪-೪೭). ೧೭. (ಬಿಲ್ಲಿಗೆ) ಬಾಣವನ್ನು 
ತೊಡು,- ಹೂಡು : ಮೊನೆಯಂಬಂ ದೊಣೆಯಿಂದಮುರ್ಚಿ ತಿರುವಾಯೊಳ್‌ ಸಾರ್ಚಿ 
ಬೇಗಂ ಪ್ರಹಸ್ತನ ವಕ್ನಸ್ಥಲಮಂ ಕರುತ್ತಿಸುವುದುಂ (ಪಂರಾಮಾ. ೧೩-೯೦); ನಿಡುಸರಳ 
ತುಡು ಕೆಲಕೆ ಸಿಡಿಯದಿರ್ಪೊಡೆ ಸಾರ್ಚು ತುಡುಕು (ಜೈಮಿಭಾ. ೨೮-೪೫). ೧೮. ಒಡ್ಡು ; 
ಈಡು ಮಾಡು: ಇದಕ್ಕೆಣೆಯಾಗಿ ಮದೀಯ ಪುತ್ರನಂ ಮಾಣದೆ ತಂದು ಭಂಡಿಗಿರ 
ದಿಕ್ಕುವೆನೆಂದು ನಿಜಾತ್ಮಜಾತನಂ ಕ್ಟೋಣಿಪನಂದು ತಚ್ಛಕಟಮಾರ್ಗಕೆ ಸಾರ್ಚಿದಂ 
(ಉದ್ದಟ. ೧೨-೮೫). ೧೯. ಕೂಡಿಸು; ಸೇರಿಸು : ಪಲ್ಲವಾಧರವ ಕರ್ದುಂಕಿದು 
ಪೊಳೆವ ಕೆಂಬಲ್ಲಿಗೆ ರಸದಂಬುಲವ ಮೆಲ್ಲಗೆ ಸಾರ್ಚಿ ನಾಲಗೆಯಿಂದೆ ರತಿದೇವಿ ಬಲ್ಲಂತೆ 
ಶಾಖ ಮಾಡಿದಳು (ಮೋಹತ. ೧೬-೫೯). ೨೦. ತಾಕು; ಎದುರಾಗು : ಚೋಳಂ 
ಕೊಟ್ಟ ನಾಡಂ ಕೊಡದೆ ಕಾದಿ ಕೊಳ್ಳಿಮೆನೆ ವಿಜಿಗೀಷುವೃತ್ತಿಯಿನ್ಹಮೆತ್ತಿ ಬಳಮೆರಡುಂ 
ಸಾರ್ಚ್ಹಿದಲ್ಲಿ (ಎಕ. ॥, ೨೪೦-೨೧ ; 1175). ೨೧. ಒದಗು; ಸಂಭವಿಸು: 
ಸಾರ್ಚಿದಗಲೈಯೊಳಿಂತು ಬೇಟದುಬ್ಬದಿಗಮನಾಂತ ನಲ್ಲಳ ಮುಖಾಂಬುಜಮಂ 
ನಡೆ ನೋಡಿ ನೋಡಿ ಸಾಯದೆ ಬರ್ದುಕಾಡಿದಂ (ಆದಿಪು. ೧೨-೨೫); 
ಕೃತಶಾಸ್ತ್ರ!ರ್‌]ಧೃತಶಾಸ್ತ್ರರಪ್ರತಿಹತಪ್ರಾಗಲ್ಪ್ಯಗಳ್‌ ಪೃಥಾಸುತರುದ್ಕೋಗಮನೆತ್ತಿಕೊಳ್ಳ 
ದೆವಸಂ ಸಾರ್ಚಿತ್ತು (ಪಂಪಭಾ. ೮-೮೭). ಪಿಪಿ. ಉಂಟುಮಾಡು; ಒದಗಿಸು: 
ನಿರ್ದೋಷಭಾಸುರತೆಯಿಂ ದಿನರಾಜನಂತೆ ಮತತಿ ಬುಧರ್ಗುರುತರಾನಂದಮಂ 
ಸಾರ್ಚುತಿರ್ಕುಳಿಗೊಳದೆ ಮನಮಂ ಮಹೀತಳದೊಳು (ನಂದಿಮಾ. ೧-೨೫) ; 
ಶೋಕರಸಂದಾಳ್ದುದಿಭಂ ವೃಥಾನ್ಯಪರಿಭಂಗಂ ಭಂಗಮಂ ಸಾರ್ಚದೇ (ರಾಜಶೇ ೫-೭೩). 
೨೩. ಹರಡು ; ಹಾಸು : ತುಡು ಕೋಲಂ ಹರಿಣಂಗೆ ಸಾರ್ಚು ಬಲೆಯಂ ಕೋಕಂಗೆ 
(ಕಾವ್ಮಸಾ. ೧೦೮೪). ೨೪. ಹಬ್ಬು; ವ್ಯಾಪಿಸು : ಪೊಟ್ಟು ಪೊದಲ್ಲು ಸಾರ್ಚಿತೋ 
ಪೊಸಯಿಸಿಯಾಗಸಂ ನೆಲಕುರುಳ್ಲಿತೊ ಪೆರ್ಚಿತುಪೆರ್ಚಿತೆಂಬಿನಂ ಪಸರಿಸುವಾ 
ಮರಾಟಭಟರಂ ಸದೆದಂ ಚಿಕದೇವಭೂವರಂ (ಅಪ್ರತಿ. ೨೫-೨೨). ೨೫. ಹಬ್ಬಿಸು; 


೮೪೯೨ 


ಸಾರ್ಥ 


ವ್ಯ್ಮಾಪಿಸುವಂತೆ ಮಾಡು : ಘುಡುಘುಡಿಸಿ ಮೊಳುಗುವಸಿತಾಬ್ರಮಂ 
ಕುಲಗಿರಿತಟಪ್ರದೇಶಕೆ ಸಾರ್ಚುವನಿಲನಂತೆ . .. ನಿರ್ಮಲವಾಜಿಯಂ ಸುವೇಗಂ ತಂದು 
ನಿಲಿಸಿದಂ ಧರ್ಮಜನ ಸಮ್ಮುಖದೊಳು (ಜೈಮಿಭಾ. ೫-೧೧); ಕ್ಲಾಂತಿಯೇಂ ನಿನ್ನ 
ಕಡುಸಂತಸದ ತಿಳಿಮೆಗಿನ್ನೆಂತು ನಿನ್ನಯ ಬಳಿಗೆ ತನ್ನ ನೆಳಲಂ ಚಿಂತೆ ಸಾರ್ಚಿತು? 
(ಗಿಳಿಎಿಂ. ೮-೯೪). ೨೬. ಸೂಚಿಸು ; ಪ್ರಕಟಪಡಿಸು : ಬೆರ್ಚಂ ಕಟ್ಟಿದ ರೀತಿಯಂ 
ಮೆಚೆಯೆ ಶಾಜ್ಣಂ . . . ಗದೆ ಸುವರ್ಣಸ್ಮಂಭದೊಂದೊರೆಯಂ ಸಾರ್ಚಲ್‌ (ವಸ್ತವಂ. 
೩-೨೩). ೨೭. ಎಳೆ; ಜಗ್ಗು : ಪಿರಿದುಮಧರ್ಮದೆ ಗತಿಗೆಟ್ಟರಸುಗಳೆಲೆ 
ಪೆಟವುಗೊಂಡರೆಂಬಂತೆ ವಲಂ ಕರವಿಡಿದು ಸಾರ್ಚುವೆತ್ತುವ ತುರಿಪದೆ ಕೆಯ್ದುಡುವುದಕ್ಕೆ 
ಲಜ್ಜಿಸರರೆಬರ್‌ (ಕಾದಂಪೂ. ೫೬೦). [ಸಾರ್‌ ೬ - ಚು) 


10|ಸಾರ್ಚುಂದೊಲೆ (ನಾ). (ಯುದ್ಧದ ಸಂದರ್ಭಗಳಲ್ಲಿ) ಕೋಟೆಗೆ ಒರಗಿಸಿ, 


ಅದರ ಮೂಲಕ ಹತ್ತುತ್ತಿದ್ದ ಮರದ ದಿಮ್ಮಿ ,- ತೊಲೆ : ದುರ್ಗಕ್ಕೆ ನಿಚ್ಚಣಿ 
ಸಾರ್ಚುಂದೊಲೆ ವೀರಸೇತು . . . ಪಡಿಗೋಂಟೆಯೆಂಬ ಬಹುಕೋಟಾಯಂತ್ರ 
ಸಾಮಗ್ರಿ ತಿಂತಿಣಿಗೊಂಡಾಂತಿರೆ ಲಗ್ಗೆಗಾರ್ದು ವಸುಷೇಣಂ ಸಾರ್ದು ಸೂಟೈಸಿದಂ 
(ಅನಂಪು. ೧೧-೮೩). (ಸಾರ್ಚು + ತೊಲೈ) 


15 |ಸಾರ್ತರ್‌ (ಕ್ರಿ). ೧. ಹತ್ತಿರಕ್ಕೆ ಬರು; ಸಮಾಪಿಸು: "`ಸಾರ್ತರ್‌ (ಸಾರ್‌ + 


20 


25 


45 


ತರ್‌) - ಸಮಾಪಾಗಮನೇ'' (ಶಮಧಾ); ಮುನಿ ವೀತರಾಗನೆಂದುಂ ಬನಮಂ 
ಸಾರ್ತಕ್ಕುಮಾವ ತೆಅದಿಂ ಪೋಪಂ . . . ಪಗೆವಂಗೆ ಪಾಪಕರ್ಮಂ ಪೊಲ್ಲಂ (ಕವಿರಾ. 
೧-೭೯); ಆಂ ಸತ್ತೊಡಂ ನಂಬನೆನ್ನಂ ಮಲುಗುತ್ತಿರ್ದಪ್ಪಳಿಂದೆಂದೆಣಿಸಿ ನುಡಿದೊಡಂ 
ಪೇಟ್‌ನಾನೇನುಮಂ ಕೇಳ್‌ ಪೆಜತೇಂ ಸಾರ್ತಡವಂ ಕಾಲ್ವಿಡಿದೊಡಮೊಸೆಯೆಂ 
(ಕಾದಂಉ. ೫೮೧); ಮನೋಹರೆ ಮಾನೆ ಮೇನೆ ಸಾರ್ತಂದು ನಿಜೇಶನಂ ಪ್ರಿಯದೊಳಪ್ಪಿ 
. « - ಸುಖಾನ್ವಿತೆಯಾಗುತೊಪ್ಪಿದಳ್‌ (ಗಿರಿಕ ೩-೧೯). ಪಿ. ಒದಗು; ಉಂಟಾಗು: 
ನುಡಿ ತಡವಪ್ಪುದೊಂದು . . . ನುಡಿಗಳ್‌ ಮೊಲ್‌ಯಂ ಮಲ್‌ಯಿಪ್ಪುದೊಂದು 
ಕಳ್ಗುಡಿದವರಂದಮಿಂತು ಸಿರಿ ಸಾರ್ತರೆ ಸಾರ್ವುದು (ಪಂಪಭಾ. ೨-೪೯); ಉದಯಂ 
ರಾಜೇಂದ್ರಚಂದ್ರಾತ್ಮಕನೆನಿಸಿದ ಚಂದ್ರಂಗೆ ಸಾರ್ತಂದುದು (ಕಾದಂಉ. ೭೭೬); ಪದುಳಂ 
ತ್ರಿಪ್ರಭೃತಿಗ್ರಹಂಗಳಿರೆ ತಂತಮ್ಮುಚ್ಚದೊಳ್‌ ಭೂಪವಂಶದವಂ ಭೂಪತಿಯಕ್ಕುಂ 
. * ೬ ಮೂಲತ್ರಿಕೋಣದೊಳಂ ತತ್ಸ್ರಮದಿಂ ಗ್ರಹಂಗಳಿರೆಯುಂ ಸಾರ್ತಕ್ಕುಮಂತಾ 


ಫಳಂ (ಜಾತತಿ. ೧೨-೧). [ಸಾರ್‌, 4% ತರ್‌) 


ಸಾರ್ಥ (ಗು). ೧. ಅರ್ಥಸಹಿತವಾದ ; ಅರ್ಥಗರ್ಭಿತವಾದ. ೨. ಗುರಿಯನ್ನು 


ಹೊಂದಿದ; ಲಕ್ಷ್ಯವುಳ್ಳ. ೩. ಒಂದೇ ರೀತಿಯ ಅರ್ಥವನ್ನುಳ್ಳ; 
ಸಮಾನಾರ್ಥಕವಾದ. ೪. ಉಪಯುಕ್ತವಾದ ; ಪ್ರಯೋಜನದಿಂದ ಕೂಡಿದ: 
ಆಮ್ರಸೂನು, ನಿನ್ನ ಬಾಳು ಸಾರ್ಥ ಬಾಳು (ಮಾಂದಳಿ: ೪೦-೯). ೫. ಸಮೃದ್ಧವಾದ ; 
ಶ್ರೀಮಂತವಾದ. (ನಾ). ೬. ಅರ್ಥಸಹಿತವಾದುದು; ಅನ್ವರ್ಥವಾದುದು: 
ಅನುಜಂ ನಾಮಾಕ್ಷರದಿಂದನಂತವೀರ್ಯಂ ಪರಾಕ್ರಮಕ್ರಮದಿಂ ತನ್ನನೆ ತಾನೆ 
ಪೋಲ್ಲುಮೆಂಬಿನಮನಂತವೀರ್ಯಂಗನಂತವೀರ್ಯತೆ ಸಾರ್ಧಂ (ಶಾಂತಿಪು. ೨-೧೧). 
೭. ವ್ಯಾಪಾರಸ್ಥ ರ ಗುಂಪು; ವರ್ತಕಸಮೂಹ : ಸಮುದ್ರದತ್ತಂ ಮಗುಟ್ದು 
ಬಂದು .. ಆರುಮಖಿಯದಂದಿನಿರುಳು ಸಾರ್ಥಮಂ ಕೂಡಿ ಪೋದಂ (ಚಾವುಪು. ೮೦); 
ಆ ಬೀಡಂ ಕಂಡೆಡೆಗೊಂಡು ಕಿರಾತಸೇನೆ ಕವಿದಿಲ್‌ಯೆ ನೆರಂಗೆಡೆ!ದಾ] ಸಾರ್ಥಂ 
ದೆಸೆಗೆಟ್ಟಡವಿಯೊಳತ್ತಿತ್ತ ಸೂಸಿ ಪೋಪುದುಮಾಗಳ್‌ ಆ ಸಾರ್ಥದೊಡನೆ ತೀರ್ಥ 
ಯಾತ್ರಾ ನಿಮಿತ್ತದಿಂ ಬರುತಿರ್ದ ಸಾಗರಸೇನರೆಂಬ ಯೋಗೀಶ್ವರರ್‌ . . . ಬರ್ಪಿನಂ 
(ವರ್ಧಮಾ. ೬-೮) ; ನಿರುಪಮನಂದು ಪೇಟ್ದು ಪೊಜಮಟ್ಟಿರದಾಗಳೆ ದಕ್ಷಿಣಾಸೆಯೊಳ್‌ 
ಬರುತಿರೆ ಸಾರ್ಧಮೊಂದನಸಮೋದ್ಮಮತತ್ಪರನಂದು ಕಂಡದಂ ತ್ವರಿತದಿನೆಯ್ದಿ ವಂದು 
(ನೇಮಿಷು. ೪-೬೮). ಆ. ಮನುಷ್ಕರ ಸಮೂಹ; ಜನಸಮುದಾಯ. 
೯. ಯಾವುದಾದರೂ ಸಮಾನಜಾತಿಯ ಪ್ರಾಣಿಗಳ ಗುಂಪು,- ಹಿಂಡು : 
“ಸಮರೂಪಜಂತು ಸಮುದಯಮುಮದಕ್ಕುಂ ಸಂಘ ಸಾರ್ಥ (ಮನಿತುಂ) 
ತಿರ್ಯಕ್ಷಮುದಾಯಂ ಯೂಥಂ ಪಶುಸಮೂಹ(ಮದು ತಾಂ)ಸಮಂತು ಸಮಜ 
ಮೆನಿಕ್ಕುಂ'' (ವಸ್ತುಕೋ. ೧೦೨-೨೮). ೧೦. ಯಾತ್ರಿಕರ ಗುಂಪು; ಯಾತ್ರಾರ್ಥಿಗಳ 


ಸಾರ್ಥಕ 


ಸಮೂಹ. ೧೧. ರಾಶಿ; ಒಟ್ಟಿಲು: ಯಮತನೂಜಂ . . . ನಿನಗಾವ ವಸ್ತುವುಂ 
ತೀರದುದಿಲ್ಲವಾದೊಡಮಿವಂ ಜನರಂಜನೆಗಿತ್ತೆನೆಂದು ದೈತ್ಮಾರಿಗೆ 
ಕೊಟ್ಟನುತ್ತಮಗಜಾಶ್ಚರಥಾದಿ ಪದಾರ್ಥಸಾರ್ಥಮಂ (ಜಗವಿ. ೧೭-೫೯). ಸಂ.) 

ಸಾರ್ಥಕ (ಗು). ೧. ಅರ್ಥದಿಂದ ಕೂಡಿದ; ಯಥಾರ್ಥವಾದ : ಹೊಯಿಸಳ 
ಬಿಟ್ಟಿದೇವಪ್ರಭುವು . .. ಭಗವಂತನ ಆಶೀರ್ವಾದವನ್ನೂ ಆತನ ನಾಮಾಂಕಿತವೆ ಆದ 
ವಿಷ್ಣುವರ್ಧನನೆಂಬ ಸಾರ್ಥಕನಾಮವನ್ನೂ ಆಂತರು (ಶಾಂತಲಾ. ೧೨೧). ೨. ಪ್ರಯೋಜನ 
ವುಳ್ಳ; ಸಫಲವಾದ; ಉಪಯುಕ್ತವಾದ. (ನಾ). ೩. ಅರ್ಥಪೂರ್ಣ 
ವಾದುದು; ಯಥಾರ್ಥವಾದುದು: ಕುವಳಯಮಂ ಮೃದುಕರಪಾತವಿಳಾಸದಿನೆಯ್ದೆ 
ನೀನಲರ್ಚಿ ನಿಮಿರ್ಚಿ ಭುವನಾಂತರಾಳದೊಳ್‌ ತನುಭವ ನಿನ್ನಯ ರಾಜನಾಮಮಂ 
ಸಾರ್ಥಕಮಂ (ಚಂದ್ರಪು. ೪-೨೦); ನನ್ನ ರಾಜಶಬ್ದವು ಸಾರ್ಥಕವಾದದ್ದು (ಶಾಕುಂತ. 
೬೫-೨೨); ಮಂಥರೆಯ . . . ಬದುಕು ಸಾರ್ಥಕ ಮಧುರಮಾಯ್ತು ಶಿಶುಸನ್ನಿಧಿಯ 
ಪ್ರೇಮಸೌಂದರ್ಯ ಮಹಿಮೆಯಲಿ (ಶ್ರೀರಾಮಾ . ೨೩-೬೧). ೪. ಫಲಕಾರಿಯಾದುದು; 
ಸಫಲವಾದುದು: ನೋಳ್ಳುದೀ ಮರದೊಳದೆಷ್ಟೊಂದು ಫಲವಿದೆ ಮಾಗಿ ಸಕಾಲಿಕವಾಗಿ 
ನೆರಳಿದೆ ಹಣ್ಣಿದೆ ಸಾರ್ಥಕವಾಗಿದೆ (ಇಂಚಾಪ. ೧೪೭-೨೨). ೫. ಪ್ರಯೋಜನ; 
ಉಪಯೋಗ: ಆಗಿ ಹೋದ ಮೇಲೆ ಚಿಂತಿಸುವುದರಲ್ಲಿ ಯಾವ ಸಾರ್ಥಕವೂ ಇಲ್ಲ 
(ದೇವಹೆಂ. ೨೫೯). ೬. ಗುಂಪು; ಸಮೂಹ: ಜಗಮನ ದಿರ್ಪಲಾರ್ಪ ಬಿರುದಾಂತ 
ಬಲಂಗಳನೆತ್ತಿ ನುಂಗಿ ವಿಳಾಸಮೊಪ್ಪೆ ಗದ್ದಿಗೆಯೊಳಗಿರ್ದು ದಗ್ಗಳಿಕೆಯಗ್ಗದ ಪಾರ್ಥಿವ 
ಪ್ರತ್ರಸಾರ್ಥಕಂ (ಅನಂಪು. ೨-೨೮). [ಸಂ.] 

ಸಾರ್ಥಕತೆ (ನಾ). ೧. ಅರ್ಥಪೂರ್ಣತೆ ; ಯಥಾರ್ಥತೆ : ಪ್ರಬಂಧಕ್ಕೆಲ್ಲ ಒಂದೇ 
ಪ್ರಧಾನರಸವನ್ನು ತರುವುದರಿಂದ: ಅತಿಶಯವಾದ ಸಾರ್ಥಿಕತೆಯಂತೆ 
ಸೌಂದರ್ಯಾತಿಶಯವೂ ಬರುತ್ತದೆ (ಧ್ವನ್ಮಾಲೋ. ೨೪೬). ೨. ಸಫಲತೆ ; ಸಾಫಲ್ಕ : 
ಪ್ರಯತ್ನ ಪುರುಷಜನ್ಮದ ಸಾರ್ಥಕತೆ ಎನ್ನುತ್ತಾರೆ, ತಿಳಿದವರು (ಬೆತಂಬಾ. ೩೩). 

(ಸೆಂ. ಸಾರ್ಥಕತಾ। 

ಸಾರ್ಥಕೃ (ನಾ). ೧. ಸಾರ್ಥಕತೆ : ಶಿಕ್ಷಣವ್ಯವಸ್ಮೆಯ ಸಾರ್ಥಕ್ಕವನ್ನು ನಿಷ್ಕರ್ಷಿಸುವಾಗ 
. . . ಎಲ್ಲ ಅಂಶಗಳನ್ನೂ ಪರೀಕ್ಷಿಸಬೇಕು (ಶಿಕ್ಷದ. ೩೩೯). ೨. ಎ ಸಾರ್ಥಕತೆ ೨: 
ಸರಿಯಾದ ವಿವೇಚನೆಯಿಂದ ಪ್ರಯೋಗಿಸಿದಂತಹ "ರೂಪಕ' ವೇ ಮೊದಲಾದ ಅಲಂಕಾರ 
ವರ್ಗವೂ ಧೃನಿಗೆ ಆತ್ಮಭೂತವಾದ ಶೃಂಗಾರದಲ್ಲಿ ಸಾರ್ಥಕ್ಕವನ್ನು ಪಡೆಯುತ್ತದೆ 
(ಧ್ವನ್ಮಾಲೋ. ೮). ೩. ಪರಿಪೂರ್ಣತೆ; ಸಂಪೂರ್ಣತೆ : (8). (ಸಂ) 

ಸಾರ್ಥತೆ (ನಾ). ೧. ಆನ್ವರ್ಥವಾಗಿರುವಿಕೆ; ಯಡಥಾರ್ಥತೆಯನ್ನು 
ಹೊಂದಿರುವಿಕೆ: ಪ್ರಚುರಚಂದನ ನಂದನಗಂಧದಿಂ ದಿಶಾಪರಿಧಿಯನೆಯ್ತೆ 
ಬಾಸಣಿಸುತಿರ್ಪುದು ಸಾರ್ಥತೆಯಂ ನಿಜಾಖೈೆಯೊಳ್‌ ನೆರಪಿ ಸುಗಂಧಿಮಂಡಲ 
ಮಿಳಾರಮಣೀರಮಣೀಯಕುಂಡಲಂ (ಚಂದ್ರಪ. ೩-೧೧). ೨. ಸಮೃದ್ಧವಾಗಿರುವಿಕೆ ; 
ಶ್ರೀಮಂತವಾಗಿರುವಿಕೆ ; (೪. !ಸಂ. ಸಾರ್ಥತಾ। 

ಸಾರ್ಥನಾಥ (ನಾ). ವ್ಯಾಪಾರಿಗಳ ತಂಡದ ಮುಖ್ಯಸ್ಥ : ಶ್ರೀವಿಭುತಂತ್ರಗುಪ್ತನತಿ 
ನಿರ್ಮಳಧಾರ್ಮಿಕ ಚಂದ್ರಗುಪ್ತನೆಂಬಾ ವರಸಾರ್ಥನಾಥರುರುಮಾರ್ಗಶ್ರಮದಿಂದೆ 
ಬಂದು . . . ಬಿಟ್ಟರುದಾರತೀರದೊಳ್‌ (ಪಾರ್ಶ್ವಪು. ೪-೧೦೩). (ಸಂ.] 

ಸಾರ್ಥನಾಮ (ನಾ). ಅನ್ವರ್ಧಕವಾದ ಹೆಸರನ್ನು ಹೊಂದಿದ ವ್ಯಕ್ತಿ : 
ಕಥನಕಲೆಯಲ್ಲಿಯೇ ಆನಂದವನ್ನು ಪಡೆದು ಆನಂದವನ್ನು ನೀಡಬೇಕೆಂಬ ಉದ್ದೇಶವನ್ನು 


ಹೊಂದಿ ಸಾರ್ಥನಾಮರಾದ ಆನಂದರು . . . ಕಡೆಯ ಕಾಣಿಕೆಯನ್ನು ಸಲ್ಲಿಸಿದರು 
(ಸುವರ್ಣ. ೧೫೮). [ಸಂ. ಸಾರ್ಥನಾಮನ್‌] 
ಸಾರ್ಥಪತಿ (ನಾ). ಎ ಸಾರ್ಥನಾಥ : ಸಮುನ್ನತಧರ್ಮಶ್ರವಣಕ್ಕೆ ಸಾರ್ಥಪತಿ 


ಗಳ್ತಾಮಬಟ್ಲ್‌ಯಂ ಮಾಡಿದರ್‌ (ಪಾರ್ಶ್ವಪು. ೪-೧೦೬). [ಸಂ.] 

ಸಾರ್ಥವಾಹ (ನಾ). ೧. ವ್ಯಾಪಾರಿಗಳ ತಂಡದ ಮುಖ್ಯಸ್ಥ; ವರ್ತಕರ 
ಮುಖಂಡ ,- ಮುಂದಾಳು : (ಲೋಕಸ. ೩೦). ೨. ವ್ಯಾಪಾರಿ; ವರ್ತಕ : 
“ವೈದೇಹಕ:, ಸಾರ್ಥವಾಹ: . . . ಕ್ರಯವಿಕ್ರಯಿಕಃ - ೮ ವರ್ತಕತನ ಮಾಡುವವನ 


ಹೆಸರು'' (ಸಿದ್ಧಾಂತಿ. ೨೯೭). ([ಸಂ.] 


೮೪೯೩ 


ಸಾರ್ವಕಾಲ 


ಸಾರ್ಥವಾಹಕ (ನಾ). ಎ ಸಾರ್ಥವಾಹ ೧: ಧರ್ಮಸ್ವಾಮಿ ಜಿನೇಶ್ವರ ಧರ್ಮರತಂ 
ಸಾರ್ಥವಾಹಕಂ ಬಂಧು!ಬ]ಳರ್‌ ಮರ್ಮರಪತ್ರಾಕುಳದೊಳ್‌ ಪೆರ್ಮರದಿಟ್ಟೆಡೆಯೊಳಲ್ಲಿ 
ಬೀಡಂ ಬಿಟ್ಟಂ (ವರ್ಧಮು. ೬-೭). (ಸಂ.] 

ಸಾರ್ಥಾಧಿಪತಿ (ನಾ). ಎ ಸಾರ್ಥವಾಹ ೧ : ಆ ಶಾಂತಾತ್ಮರಂ ಸಾರ್ಥಾಧಿಪತಿ 
ಗಳತಿಶಯತೀರ್ಥಮೆ ತಮ್ಮಿದಿರ್ಗೆ ವಂದುದೆಂದನುಪಮಪುಣ್ಮಾರ್ಥಿಗಳಮಳಚರಿತ 
ಕೃತಾರ್ಥರನೊಲವಿಂದೆ ಬಂದು ಬಂದಿಸಿದರವರ್‌ (ಪಾರ್ಶ್ವಪು. ೪-೧೦೫). [ಸಂ] 

ಸಾರ್ದ "ಸಾರ್‌್‌' ಪರಾ. 

ಸಾರ್ದು "ಸಾರ್‌,' ಪರಾ. 

ಸಾರ್ವ (ಗು). ೧. ತೇವದಿಂದ ಕೂಡಿದ ; ಒದ್ದೆಯಾದ. ೨. ಮೃದುವಾದ ; 
ಕೋಮಲವಾದ : "ಸಾರ್ದ್ರವಿಲೋಕನ', "ಸಾರ್ದ್ವಹೃದಯ' ಪರಾ. (ನಾ). 
೩. ತೇವದಿಂದ ಕೂಡಿದುದು; ಒದ್ದೆಯಾದುದು : "“ಆರ್ದ್ರಂ ಸಾರ್ಪ್ರಂ'' 

[ಸಂ.] 

ಸಾರ್ದ್ರತೆ (ನಾ). ತೇವ ; ಆರ್ದ್ರತೆ : ಮಿತ್ರಪಾರ್ಥಿವಾಂತರಂಗಚಂದ್ರಶಾಂತಸಂತಾನಮಂ 
ಸಾರ್ದ್ರತೆಗೆ ಸಲ್ಲಿಸಿಯುಂ (ಚಂದ್ರಪು. ೧೩-೫೫ ವ). [ಸಂ. ಸಾರ್ದ್ರತಾ] 

ಸಾರ್ದ್ವವಿಲೋಕನ (ನಾ). ಆರ್ದ್ರತೆಯಿಂದ ಕೂಡಿದ ದೃಷ್ಟಿ ; ಪ್ರೇಮದಿಂದ 
ಕೂಡಿದ ನೋಟ : ಇನಿಯನ . . . ಸಾರ್ದ್ರವಿಲೋಕನಮಾತನೊಂದು 
ಸೋರಕಿನಿತಿರದಾಲ್‌ಪಂತೆನಗೆ ತಾಪಮನಾಲ್‌ಸಲಾಅವೀ ಮೃಣಾಳನಿಕರವೀ 
ಹಿಮಾಂಬುಲವಂ (ಚಂದ್ರಪು. ೮-೬೫). ([ಸಂ.) 

ಸಾರ್ದ್ವಹೃದಯ (ನಾ). ೧. ಮೃದುವಾದ ಮನಸ್ಸು ; ಕೋಮಲಹೃದಯ. 
೨. ಮೃದುಹೃದಯವುಳ್ಳವನು : ದುಃಖದತಿಶಯಬಲೆಯೊಳ್‌ ಮಲುಮಲನೆ 
ಮಜುಗಿ ಸಿಲ್ಕಿರ್ದವಳಂ ಕಂಡು ಕರುಣಸಾರ್ದ್ರಹೃದಯಂ ಮನ್ಮು(ಗ]ದ್ದದಕಂಠನು 


(ವಸ್ತುಕೋ. ೧೦೬-೫೧). 


ಮಾಗಿ ನೀಡುಂ ಭಾವಿಸಿ ನೋಡಿ (ಸುಕುಮಾ. ೪-೬೦ ವು. [ಸಂ.) 
ಸಾರ್ದ್ರಾಂತರಂಗ (ನಾ). ಎ. ಸಾರ್ದ್ವಹೃದಯ ೨ : ಪಿತೃಸಂದೇಶದಿಸಾ 
'ಮಹೋನ್ನತಿಯುತಂ ಸಾರ್ದ್ರಾಂತರಂಗಂ . . . ಪ್ರಭಾವತಿಯೆಂಬಗ್ಗದ ಕನ್ನೆಯಂ 


ಮದುವೆನಿಂದಂ (ಚಂದ್ರಪು. ೪-೧೨). [ಸಂ.) 

ಸಾರ್ಧ (ಗು). ಅರ್ಧದಿಂದ ಕೂಡಿದ : ಆ ಮಹೀಧರದ ಚೂಲಿಕಾಗ್ರದಿಂ 
ವಾಲಾಗ್ರಮಾತ್ರಾಂತರಿತಮಾಗಿ ಸಾರ್ಧರಜ್ವಭ್ಯಂತರದೊಳ್‌ ಸೌಧರ್ಮೇಂದ್ರನ 
ಯತುವಿಮಾನಂ ನಡುವಾಗೆ (ಸುಕುಮಾ. ೧೧-೬೦ ವೆ). [ಸಂ.) 

ಸಾರ್ಪಿಷ್ಯ (ನಾ). ತುಪ್ಪದಲ್ಲಿ ಮಾಡಿದುದು : "“ತುಪ್ಪದಿಂ ಸಂಸೃತಮಾದುದು 
ಸಾರ್ಪಿಷ್ಯಂ'' (ವಸ್ತುಕೋ ೯೪-೧೨). [ಸಂ.] 

ಸಾರ್ಬಭೌಮ "ಸಾರುವಭೌಮ' ನೋ. 

ಸಾರ್ಬರಿ (ನಾ). ಅರುವತ್ತುಸಂವತ್ಸರಗಳಲ್ಲಿ ಒಂದು; ಶಾರ್ವರಿ : 
ಶ್ರೀಸಿಂಹಣವಿಜಯ ವಿಜಯರಾಜ್ಯದ ೩೧ನೆಯ ಸಾರ್ಟ್ಬರಿಸಂವತೃರದ ಮಾಘ ಶು ೧೦ 
(ಕಣ. 19. ೨-೫ ; 1241). [ಆ ಸಂ.ಶಾರ್ವರಿನ್‌] 

ಸಾರ್ಬೀಯ್‌ (ಕ್ರಿ). ಮುಂದುವರಿದು ಹರಿ ,- ಸುರಿ: ಸ್ತನತಾರಾತುಳಹಾರ 
ವಲ್ಲಿಗೆಣೆಯಂ ತಾಮುಂ ಪೆಜುಶ್ತಿರ್ಪುವೆಂದೆನಲಾ ಚೂತಕದಿಂ ಪಯಃಕಣಗಣಂ 
ಸಾರ್ಬೀಟಲಾ ಲೋಲಲೋಚನಹರ್ಷಾಮಳಬಾಷ್ಪಮೆಯ್ದೆಮೆಗಳಂ ತಳ್ಕೇಜ್‌ 
(ಕುಸುಮಾ. ೧೫-೧೨೬), [ಸಾರ್‌ * ಬೀಮ್‌) 

ಸಾರ್ವ, "ಸಾರ್‌' ಪರಾ. 

ಸಾರ (ಗು). ೧. ಸಾರ್ವತ್ರಿಕವಾದ ; ಸರ್ವಸಾಧಾರಣವಾದ. ೨. ಎಲ್ಲರಿಗೂ, 
ಎಲ್ಲಕ್ಕೂ ಅನ್ವಯಿಸಬಹುದಾದ : ಸಾರ್ವನಿಗಮಾರ್ಧಮಂ ತಿಳಿದು ಸತ್ಕರ್ಮಮಂ 
ಸಾರ್ವಕಾಲಂಗೆಯ್ದು . . . ಪರರೊಡವೆಗೆ ಪಾರ್ವನಲ್ಲದೆ ಸದಾಚಾರದಿಂ ನಡೆದೊಡಾ 
ಪಾರ್ವನಿಹದೊಳ್ಳೀರ್ತಿಪರನಾಗಿ ಬಳಿಕವಂ ಪಾರ್ವನುತ್ತಮಗತಿಗೆ ದೇಹಾವಸಾನದೊಳ್‌ 


(ಜೈಮಿಭಾ. ೫-೪೯). ಹಂ.) 


| ಸಾರ್ವಕಾಲ (ನಾ). ಎಲ್ಲಾ ಕಾಲ; ಸದಾಕಾಲ : "ಸಾರ್ವಕಾಲಂಗೆಯ್‌' 


ಪರಾ. [ಸಂ.] 


ಸಾರ್ವಕಾಲಂಗೆಯ್‌ - ೮೪೯೪ ಸಾರ್ವರ್ತುಕ 


ಸಾರ್ವಕಾಲಂಗೆಯ್‌ (ಕ್ರಿ). ಎಲ್ಲ ಕಾಲಗಳಲ್ಲೂ ನಡೆಸು; ಸತತವಾಗಿ 
ಆಚರಿಸು : ಸಾರ್ವನಿಗಮಾರ್ಥಮಂ ತಿಳಿದು ಸತ್ಕರ್ಮಮಂ ಸಾರ್ವಕಾಲಂಗೆಯ್ದು 

- ಸದಾಚಾರದಿಂ ನಡೆದೊಡೆ (ಚೈಮಿಭಾ. ೫-೪೯).  [ಸಾರ್ವಕಾಲ + ಕೆಯ್‌] 
ಸಾರ್ವಕಾಲಿಕ (ಗು). ೧. ಎಲ್ಲ ಕಾಲಕ್ಕೂ ಸಂಬಂಧಿಸುವ ,- ಅನ್ವಯಿಸುವ : 
ಇದೇ ಸಾರ್ವಕಾಲಿಕ ಸಿದ್ದಾಂತವಾಗುವುದೆಗದು ಹೇಗೆ ಹೇಳುವುದು? (ಎಜ್ಞಾಕ. ೬). 
(ನಾ) ೨. ಎಲ್ಲ ಕಾಲಕ್ಕೂ ಸಂಬಂಧಿಸಿದುದು; ಎಲ್ಲ ಸಮಯಕ್ಕೂ 


ಅನ್ವಯವಾಗುವಂತಹುದು : ಇದರೊಳಗಿನ ಆತ್ಮವೀರದ ಕತೆ ದೇಶಾಚಾರ |` 


ಕಾಲಾಚಾರಗಳನ್ನು ಮಾರಿ ಸಾರ್ವಕಾಲಿಕವಾದ ಸಾರ್ವದೇಶಿಕವಾದ ಗುಣವನ್ನು ಹೊಂದಿ 
ಗುರುತ್ವವನ್ನು ಪಡೆದಿದೆ (ವೀರಯೋ. ೪1, ಮುನ್ನುಡಿ). [ಸಂ.] 

ಸಾರ್ವಕಾಲಿಕಸತ್ಯ (ನಾ). ಯಾವಾಗಲೂ ಇರುವಂಥ ಸತ್ಯ; ಶಾಶ್ವತವಾದ 
ನಿಜ : ಸಾರ್ವಕಾಲಿಕಸತ್ಮವೆಂದು ಭಾವಿಸಿದುದನ್ನು ಸುಳ್ಳೆಂದು ಹೇಳಲು ಹೊರಟರೆ 
ಮೂರ್ಪಿತನವಾಗುತ್ತದೆ (ರೂಡಿ). [ಸಂ] 

ಸಾರ್ವಜನಿಕ (ಗು). ೧. ಎಲ್ಲ ಜನರಿಗೂ ಸಂಬಂಧಿಸಿದ; ಸರ್ವರಿಗೂ 
ಸಂಬಂಧಪಟ್ಟ : ಮನೆಗಳಲ್ಲಿ ಹಾಗೂ ಸಾರ್ವಜನಿಕ ಉಪಾಹಾರಗೃಹಗಳಲ್ಲಿ 
ಆಹಾರವಸ್ತುಗಳನ್ನು ಅನಾರೋಗ್ಯಕರಸ್ಸಿತಿಯಲ್ಲಿರಿಸುವುದೇ ಇದಕ್ಕೆ ಕಾರಣವಾಗಿದೆ 
(ಅಡುಸೌ. ೮೪); ಪ್ರಾಚೀನಸಂಪ್ರದಾಯ ಪಾಲಿಸಿದ ಭಾರತೀಯರಿಗೆ . , 
ಸಾರ್ವಜನಿಕಸ್ಮಳಗಳಲ್ಲಿ ಧಿಕ್ಕಾರ (ಬಕ್ಸಾರ. ೧೧೫ ಪೀಠಿಕೆ. ೨. ರಹಸ್ಕವಲ್ಲದ; 
ಬಹಿರಂಗವಾದ : ಸದನಗಳ ಅಧಿವೇಶನವು ನಡೆಯುತ್ತಿದ್ದಲ್ಲಿ ಸಂದೇಶದ ಮೂಲಕವೂ 
ಮತ್ತು ಅವುಗಳ ಅಧಿವೇಶನವು ನಡೆಯುತ್ತಿಲ್ಲದಿದ್ದಲ್ಲಿ ಸಾರ್ವಜನಿಕ ಅಧಿಸೂಚನೆಯ 


ಮೂಲಕವೂ . . . ತಮ್ಮ ಉದ್ದೇಶದ ಅಧಿಸೂಚನೆಯನ್ನು ಕೊಡಬಹುದು 
(ಭಾಧಾನ: ೫೩). (ನಾ). ೩, ಜನ; ಜನತೆ |; ಸಾರ್ವಜನಿಕರ ಚಿತ್ತವನ್ನು 
ಉದ್ಣ್ಧೀಪನಗೊಳಿಸುವುದೇ , . . ಅದರ ಉದ್ದೇಶವಾಗಿತ್ತು (ನಿಬಂಧ. 1. ೩೩೪). 


೪, ಬಹಿರಂಗವಾದುದು; ಪ್ರಕಟವಾದುದು. 
ಸಾರ್ವಜನಿಕಜೀವನ ನ ಸರ್ವರಿಗೂ ಸಂಬಂಧಿಸಿದ ಜೀವನ; ಸಮಾಜ 

ಜೀವನ: ಪ್ರಾಚೀನಕಾಲದಲ್ಲಿ . . . ಅಂತಶ್ಸಿದ್ರಗಳಿಗೆ ಅವಕಾಶವಿರಲಿಲ್ಲ. 
ಇದ್ದರೂ ಸಾರ್ವಜನಿಕಜೀವನಕ್ಕೆ ಕುಂದಕ ಬರುವಪ್ಪಿರಲಿಲ್ಲ (ಆರ್ಯಧ. 6೩). 
ಸಾರ್ವಜನಿಕರಜ ದ ಎಲ್ಲರಿಗೂ ಅನ್ವಯವಾಗುವಂಥ ರಜ ; ಸಾರ್ವತ್ರಿಕವಾದ 
ಬಿಡುವು : ಸರ್ಕಾರವು ಈ ಕೆಳಕಂಡ ದಿನಗಳನ್ನು ಸಾರ್ವಜನಿಕರಜವೆಂದು ಘೋಷಿಸಿದೆ 
(ರೂಡಿ). ಸಾರ್ವಜನಿಕಸೇವೆ ಎ ಸಮಾಜಸೇವೆ; ಲೋಕಸೇವೆ : ಅವರು ತಮ್ಮ 
ಜೀವನದುದ್ದಕ್ಕೂ ಸಾರ್ವಜನಿಕಸೇವೆಯಲ್ಲೇ ನಿರತರಾಗಿದ್ದರು (ರೂಢಿ). [ಸಂ.1 

ಸಾರ್ವತ್ರಿಕ (ಗು). ೧. ಎಲ್ಲ ಕಡೆಗಳಲ್ಲೂ ಇರುವ. ೨. ಎಲ್ಲಕಾಲಕ್ಕೂ 
ಸಂಬಂಧಿಸಿದ. ೩. ಎಲ್ಲರಿಗೂ ಅನ್ವಯಿಸುವ : ನಾಡಿನ ಭಾಗ್ಮೋದಯ 
ವಾಗಬೇಕಾದರೆ ಯಶಸ್ವಿಯಾಗತಕ್ಕ ಸಾರ್ವತ್ರಿಕ ಶಿಕ್ಷಣಯೋಜನೆ ಅನಿವಾರ್ಯ 
(ಅಕ್ಷದ. ೧೩೫). (ನಾ). ೪. ಎಲ್ಲರಿಗೂ ಸಂಬಂಧಿಸಿದುದು ; ಸರ್ವಸಾಮಾನ್ಮ 
ವಾದುದು : ಪ್ರಾಚೀನಕಾಲದಲ್ಲಿ ನಾವು ಸ್ವತಂತ್ರರಾಗಿದ್ದೆವು . . . ಸಮೃದ್ಧಿಯು 
ಸಾರ್ವಶ್ರಿಕವಾಗಿತ್ತು (ಆರ್ಯಧ. ೮೩); ಅವು ಸಾರ್ವತ್ರಿಕವಾದಷ್ಟೂ ಅವುಗಳ ಶಿಕ್ಷಣ 
ಪ್ರಭಾವ ವ್ಮಾಪ್ತಿಯಲ್ಲೂ ಆದರ್ಶದಲ್ಲೂ ಹೆಚ್ಚಬಲ್ಲುದು (ಶಿಕ್ತದ. ೫೭). 

ಸಾರ್ವತ್ರಿಕಕಜ = ಎಲ್ಲರಿಗೂ ಅನ್ವಯಿಸುವ ರಜೆ, - ಬಿಡುವು : ಅಂದು 

ಸಾರ್ವತ್ರಿಕರಜವಿದ್ದುದರಿಂದ ನಾನು ಮೈಸೂರಿಗೆ ಹೋಗಿದ್ದೆ (ರೂಢಿ). [ಸಂ.1 

ಸಾರ್ವತ್ರಿಕಚುನಾವಣೆ (ನಾ). ಲೋಕಸಭೆಯ ಪ್ರಜಾಪ್ರತಿನಿಧಿಗಳನ್ನು 
ಸರ್ವಮತದಾನದ ಮೂಲಕ ಆರಿಸಲು ನಡೆಸುವ ಚುನಾವಣೆ; 
ಮಹಾಚುನಾವಣೆ : ಬಿಗಿಯಾದ ಬಂದೋಬಸ್ತಿನಲ್ಲಿ ಆ ಕ್ಷೇತ್ರದ ಸಾರ್ವತ್ರಿಕ 
ಚುನಾವಣೆಯು ನಡೆಯಿತು (ರೂಢಿ). [ಸಾರ್ವತ್ರಿಕ 4 ಚುನಾವಣೆ] 

ಸಾರ್ವತ್ರಿಕತೆ (ನಾ). ಎಲ್ಲಕ್ಕೂ ಅನ್ವಯವಾಗುವಂಥ ಗುಣ ; ಸರ್ವವ್ಕಾಪಕತ್ವ : 
ಸಾಹಿತ ದೃಷ್ಟಿಯಿಂದ ಈ ಕಾವ್ಯವು ಕನ್ನಡಿಗರಿಗೆಲ್ಲ ಸೊತ್ತಾಗಬೇಕಾದರೆ ಅದರೊಳಗೆ 
೬.೦7೨ ಸಾರ್ವ'ಕ್ರಿಕತೆ ಬೇಕು (ಸಾಹಿಸ. ೧೬೬). [ಸಂ. ಸಾರ್ವತ್ರಿಕತಾ। 


ಸಾರ್ವಭೌಮ (ನಾ). ೧. ಸಮಸ್ತಭೂಮಂಡಲವನ್ನೂ ಒಳಗೊಂಡುದು; 
ವಿಶ್ವವ್ಮಾಪಿಯಾದುದು. ೨. ಸಮಸ್ತಭೂಮಂಡಲಕ್ಕೆ ಸಂಬಂಧಪಟ್ಟುದು. 
೩. ಸಮಸ್ತಭೂಮಂಡಲಕ್ಕೆ ಅಧಿಪತಿಯಾದವನು ; ಚಕ್ರವರ್ತಿ :'ಪಡೆವೆಂ 
ಶಾಶ್ವತಶ್ರೀಯನೆಂಬುಜ್ಞುಗದೊಳ್‌ ಚಿತ್ತಂ ಕರಂ ತಣ್ಮಲೆಯೆ ನೆಚೆಯೆ ನಿಶ್ಚೈಸಿದಂ 

5 ಸಾರ್ವಭೌಮಂ (ಆದಿಪು ೬-೨೬); ಇರ್ಪತ್ತೊಂದನಿತ್ತಂ ಕರಿಗಳನಪರಾದಿತ್ಯನಂತೀಯ 

ದಂದಾತನನಿರ್ಪತ್ತೊಂದುವಂಶಂ ಕಿಡೆ ಮುಳಿದನೊ ಸತ್ಕಾಶ್ರಯಂ ಸಾರ್ವಭೌಮಂ 

(ಗಧಾಯು. ೧-೨೮) ; ದೇವದೇವ ಸುಕುಮಾರ ಸಾರ್ವಭೌಮನಪ್ಪ ಸೌಂದರಪೆರುಮಾಳೆಯಿರ 

ವನವಧರಿಪುದು (ನಂಬರ. ೪-೧೬). ೪. ಅಷ್ಟದಿಗ್ಗಜಗಳಲ್ಲಿ ಒಂದು; 

ಈಶಾನ್ಯದಿಕ್ಕಿನ ಆನೆ; ಕುಬೇರನ ಆನೆ : ""ಐರಾವತಃ . . . ಸಾರ್ವಭೌಮ, 

ಸುಪ್ರತೀಕಃ - ಈ ೮ ಮೂಡಣಿಂ ಕ್ರಮದಿನಿರ್ದ ದೆಸೆಯಾನೆಗಳ್‌'' (ಹಲಾಯು. ೧೮-೧೦೪); 

ಆತಿವಿಷ್ವಲಮಾದುದು ಸಾರ್ವಭೌಮಮಂದದಿರ್ದುದು ಸುಪ್ರತೀಕಮಿರದಾಲಿಸಿ 

ತತ್ಪಟಹಪ್ರಣಾದಮಂ (ಪಷ್ಪಪು. ೫-6). ೫. (ಆಲಂ) ಸರ್ವಶ್ರೇಷ್ಠವಾದುದು : 

ನನ್ನ ಸುಖವೇ ಸಾರ್ವಭೌಮ. ಮಿಕ್ಕುದೆಲ್ಲ ಗೌಣ (ವಾತ್ನಲ್ಕ ೧೯೧). 

. ಸರ್ವಶ್ರೇಷ್ಠನಾದವನು : ಸಾರ್ವಭೌಮನು ಸೃಷ್ಟಿಯೊಳಗದೊರ್ವನೆ ಕಾಣೊ 
15| ಸರ್ವವನು ತನ್ನಾತ್ಮವೆಂದು ಬದುಕುವನು ನಿರ್ವಿಕಾರಾಂತರಂಗದಿ ಜಗವ ಧರಿಸುವನು 
ಸರ್ವಮಂಗಳನವನು (ಮಂಕುಕ. 6೦೫). 1ಸಂ.1 
ಸಾರ್ವಭೌಮಕ (ನಾ). ಸಾಮ್ರಾಜ್ಯಾಧಿಪತಿ ; ಚಕ್ರವರ್ತಿ : ಅವನಾ ನಿತಂಬಿನಿಯ 
ಕಂಡು ಬಿಡಲಾಅದೆ ವಿರೋಧವ ಕೊಂಡು ಕರೆದನು ಕಾಳಗಕೆ ಕೈಕೊಂಡು ಮನದಾದಿಯಲಿ 
ಕಪಿಕುಲ ಸಾರ್ವಭೌಮಕನ (ತೊರರಾ. ೪-೨-೨೪) ; ಸಾರ್ವಭೌಮಕ ನಿನ್ನ ರಕ್ಷೆಯಂ 

20 | - ಶಿಕ್ಷೇಯಂ ಮಾರ್ವರಲ್ಲ (ಜೈಮಿಭಾ. ೨೬-೫೩). [ಸಂ] 

ಸಾರ್ವಭೌಮತೆ (ನಾ). ಸಾಮ್ರಾಜ್ಮಪದವಿ; ಚಕ್ರವರ್ತಿಪಟ್ಟ : ಸಾರ್ವಭೌಮತೆ 
ನಾಲ್ಕುಗುಣಕೆ ಗುಣರಾಜ್ಕದಲಿ ಧೈರ್ಯ ಮೊದಲಿನದೆರಡನೆಯದು ಮತಿಯೋಜೆ 
ಸರ್ವದಯೆ ಮೂರನೆಯದದುವೆ ನೀತಿಯ ಮೂಲ ನಿರ್ಮಮತ್ತವೆ ಮುಕುಟ 
(ಮಂಕುಕ. ೭೫೬)... [ಸ0. ಸಾರ್ವಭೌಮತಾ। - 

25 (ಸಾರ್ವಭೌಮಿಕ (ಗು). ೧. ಸಾರ್ವಭೌಮನಿಗೆ ಸಂಬಂಧಿಸಿದ; ಚಕ್ರವರ್ತಿಗೆ 
ಸಂಬಂಧಪಟ್ಟ. ೨. (ಆಲಂ) ಶ್ರೇಷ್ಠವಾದ; ಅತ್ಮುತ್ತಮವಾದ : ಇಂದು 
ಭಾರತವು ಉಪನಿಷತ್ತಿನ ಸಾರ್ವಭೌಮಿಕಧರ್ಮದಿಂದ ಬಹಳ ದೂರ ಸರಿದುಹೋಗಿದೆ 
(ಭಾರದ. ೪೭). ೩. ಅತ್ಕಧಿಕವಾದ; ಪರಾಕಾಷ್ಠೆಯ : ತೇರ ಚಲನೆಯ 
ಸಾರ್ವಭೌಮಿಕ ಉದಾಸೀನನಿರ್ವೇಗದಲಿ, ಎನಿತೊ ದಿನಗಳಿಂದುದ್ಕಾನಯಜ್ಞ 

30| ವೇದಿಯೊಳುದಿಸಿ, ಕವಿಮನೋಧ್ಯಾನದೇವತಾವಸ್ತುವಾಗಿಹುದೀ ಮಹಾಕುಟ್ಮಲಾಕಾರ 
(೪ನ. ೨೨-೪). (ನಾ). ೪. (ಆಲಂ) ಶ್ರೇಷ್ಠವಾದುದು; ಅತ್ಯುತ್ತಮ 
ವಾದುದು: ಸರ್ವಶಾಸ್ತ್ರಂಗಳೊಳ್‌ ಸಾರ್ವಭೌಮಿಕಮಪ್ಪ ಸಂಖ್ಕಾಕಾಂಡಮನ್‌, 
ಲೇಖನನ್ಮಾಸಮನ್‌ . . . ಆಗ್ಗಳಮಪೂರ್ವಂ ನವನಿರ್ಮಿತಿಗಳನ್‌ ಪೊಜತಂದುದೆನ್ನ 
ಜಾಣ್‌ (ಬದ್ಮಪ್ರ ೨೫-೫೨೨). [ಸಂ.] 

೩5 | ಸಾರ್ವಭೌಮಿಕೆ (ನಾ). ಚಕ್ರವರ್ತಿತ್ವ ; ಸರ್ವಾಧಿಕಾರತ್ವ : ಈ ಸಾರ್ವಭೌಮಿಕೆಯ 
ಬಂಕಪೊಂಕಗಳೆಲ್ಲ ನೆರೆಯಿಳಿವಂತೆ ಇಳಿದುಹೋಗಿ ಅವನು ಸ್ವೇಹಭಾವದಿಂದ 
ತನ್ನೊಡನೆ ಹೊಂದಿ ನಡೆಯುವ ಕಾಲ ಬಂದೇ ಬರುತ್ತದೆ (ಬಡ್ಡಪ್ರ. 7೦೮೭ ಪೀಠಿಕೆ). 

[ಸಂ. ಸಾರ್ವಭೌಮಿಕ। 
ಸಾರ್ವರ್ತುಕ (ಗು). ೧. ಎಲ್ಲ ಜುತುಗಳಿಗೂ ಸಂಬಂಧಿಸಿದ: 

40] "ಸಾರ್ವರ್ತುಕವನ' ಪರಾ. (ನಾ). ೨. ಎಲ್ಲ ಖುತುಗಳಿಗೂ 
ಸಂಬಂಧಿಸಿದುದು : ಜಂಬುಜಂಬೀರಪನಸ . . . ಕದಳೀಷಂಡ ಕಮಳಷಂಡಂ 
ಗಳಿಂದಿಡಿದು ಕಡುಬೆಡಂಗಾದ ಸಾರ್ವರ್ತುಕಮಾದ ಸದಮಳತಪೋವನದ 
ಪರಮಪವಿತ್ರತೆವೆತ್ತ ಪರ್ಣಶಾಲೆಯೊಳ್‌ (ರಾಜಶೇ. ೧-೧೨೫ ವ) ; ಇಂತೊಪ್ಪುವ 
ಭಾಗೀರಥಿಗಿರ್ಮೆಯ್ಕೊಳಂ ಸಾರ್ವರ್ತುಕಮೆನಿಸಿ ಕಾಂಗಿನ ದಾಳಿಂಬದ ಚೆಂದೆಂಗಿನ . . . 

45 | ಕಟವೆಯ ಪೊಸತೋಂಟಂಗಳ್‌ ಕಣ್ಣೆಡ್ಡಮಾಗಿ ಸಾಲ್ಲೊರಿಡುವು (ರಾಮಾಶ್ವ. ೩೦-೧೫). 

[ಸಂ.] 


- 
೦ 


ಸಾರ್ವರ್ತುಕಂ 


ಸಾರ್ವರ್ತುಕಂ (ಅ). ಎಲ್ಲ ಯತುಗಳಲ್ಲೂ : ಕನಕಪ್ರಾಕಾರವೇಟುಂ ಬಳಸಿರೆ 
ವಿಳಸದ್ಗೋಪುರಾಟ್ಟಾಳಕಂ ನಂದನವೇಟುಂ ಲೋಚನಾನಂದಮನೊದವಿಸೆ ಸಾರ್ವರ್ತುಕಂ 
ರಂಜಿಕುಂ (ಪಂಠಾಮಾ. ೧೦-೧೦೨), [ಇ ಸಾರ್ವರ್ತುಕ] 

ಸಾರ್ವರ್ತುಕವನ (ನಾ). ಎಲ್ಲ ಯತುಗಳಲ್ಲೂ ಫಲಪುಷ್ಪಗಳನ್ನು ಬಿಡುವ 
ಮರಗಿಡಗಳುಳ್ಳ ತೋಟ: ಸಾರ್ವರ್ತುಕವನಶೋಭಿತಗೀರ್ವಾಣಾಚಳದೊಳಿಂದ್ರ 
ನಮರಸಮೇತಂ ನಿರ್ವರ್ತಿಶ ಜಿನಸವನಂ ನೇರ್ವಡೆಪಡೆ ವಾರಣಾಸಿಗಭಿಮುಖನಾದಂ 

[ಸಂ.] 

ಸಾರ್ವರ್ತುಕೋದ್ಯಾನ (ನಾ). ಎ ಸಾರ್ವರ್ತುಕವನ : ಸಿರಿ ತಂದಿಕ್ಕಿದಶೋಕೆ 
ವಾಗ್ವನಿತೆಯಿಟ್ಟಾಮ್ರಂ . ತರದಿಂದಂ ರತಿಯಿಟ್ಟ ದಾಡಿಮುಕುಲಂ 
ಸಾರ್ವರ್ತುಕೋದ್ಮಾನದೊಳ್‌ (ಗಿರಿಕ. ೨-೩೧). ([ಸಂ.) 

ಸಾರ್ವಲೌಕಿಕ (ಗು).೧. ಎಲ್ಲ ಲೋಕಗಳಿಗೂ ಸಂಬಂದಿಸಿದ; 
ವಿಶ್ವವ್ಕಾಪಕವಾದ : ಸಾರ್ವಲೌಕಿಕಸೌಖ್ಯ ನೆಲಸುವನ್ನೆಗಮಿಳೆಯೊಳೊರ್ವನುಂ 
ಸುಖಿಯಲ್ಲು (ಮಂಕುಕ. 6೫೩). (ನಾ). ೨. ಸರ್ವವಿದಿತವಾದುದು; ಎಲ್ಲರಿಗೂ 
ತಿಳಿದುದು : ಬದುಕು ಶಾಶ್ವತವಲ್ಲವೆನ್ನುವುದು ಸಾರ್ವಲೌಕಿಕವಾದ ಸತ್ಮ (ರೂಢಿ). 

[ಸಂ.] 

ಸಾರ್ವೆ, ಸಾರವೆ, ಸಾರುವೆ (ನಾ). ೧. ಸಣ್ಣನದಿ, ನಾಲೆ ಮುಂತಾದುವುಗಳನ್ನು 
ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ದಾಟಿಹೋಗುವುದಕ್ಕಾಗಿ ಹಾಕುವ 
ಸೇತುವೆ; ಸಂಕ: ಕೆಳಗೆ ಹರಿಯುವ ನೀರು, ಮೇಲೆ ಬಿಸಿಲು, ಮಳೆ ಇವುಗಳನ್ನು 
ಲೆಕ್ಕಿಸದೆ ಸಾರ್ವೆಯ ಮೇಲೆ ನಿಂತು ಕೆಲಸಮಾಡುವವರ ಸಾಹಸವೆಷ್ಟು? (ಕೊನೆಭೇ. ೩೨). 
ಸಾರವೆ : ೨. (ಕಟ್ಟಡಗಳನ್ನು ಕಟ್ಟುವಾಗ) ಮೇಲೆ ಹತ್ತಲು ಅನುಕೂಲ 
ವಾಗುವಂತೆ ಮರ, ಕಲ್ಲು ಮುಂತಾದುವುಗಳಿಂದ ಕಟ್ಟುವ ಮೆಟ್ಟಲು, - 
ಪಾವಟಿಗೆ: (8. ಸಾರುವೆ : ೨. ಮಲ್ಲಿಕಾರ್ಜುನದೇವರು ಉಂನತಮಾಡಿದರು ಸಾರುವೆ 
ಹಾಕಿಸಿದರು (ಮೈಅರಿ. ೧೯೪೫ ೪-೫; 1903); ಸಾಮಾನುಗಳನ್ನು ಸಾರುವೆಗಳ ಮೇಲೆ 
ಆಳುಗಳು ಕಟ್ಟೆಯ ಮೇಲಕ್ಕೆ ಸಾಗಿಸುತ್ತಾರೆ (ಶಿಲ್ಪನಾ. ೪೨೪). "ಸಾರ್ಯ' ಪರಾ. 

(ಸಾರ್‌, + - ವೆ. / ತೆಲು. ಸಾರುವ] 

ಸಾಲ್‌, ಸಾಲು, (ಕ್ರಿ). ೧. ಕಡವನ್ನು ತೆಗೆದುಕೊಳ್ಳು ; ಸಾಲಮಾಡು : ""ಸಾಲ್‌- 
ಜಣೇ, ಸಸ್ಮಪಂಕ್ಕೌ ಚ (ಪೈರಿನ ಸಾಲು)'' (ಶಮಧಾ); ಇದು ಪುಸಿ ನನ್ನಿಯೆಂದಲ್‌ಯದಾ 
ರಿಣಮೋಚನತೀರ್ಥಮೆಂಬ ಕೊಂಡದೊಳಿರದಿಕ್ಕಿದಾಗ ಕರಿದಾಗಡೆ ತಾಂ ಬಳಿದಪ್ಪು 
ದನ್ನವಪ್ಪುದಕಮನೊಮ್ಮೆ ಮಾಯೆ ಗಡ ಕೊಂಡ ರಿಣಂಗಳ ದೋಷಮಂತೆ ಪೋಪುದು 
ಗಡ ಸಾಲ್ವ ಸಾಲಿಗರ್ಗೆ ನಿಗ್ಗಮಮಲ್ಲದೆ ಪೋಪಡಾ ರಿಣಂ (ಸಮಪ. ೧೨-೨೫). 
೨. ಸಾಕಾಗು; ಅಗತ್ಯವನ್ನು ಪೂರೈಸುವಷ್ಟಾಗು; ತಣಿಯುವಷ್ಟಾಗು: 
ಅಧೀಶ್ವರನಾ ದಯೆ ಸಾಲ್ಲುಂ (ಕಎರಾ. ೧-೧೧೪); ಭಟಾರಾ ಇನಿತುಕಾಲಮುಂಡುದು 
ಸಾಲ್ಲುಮೆಮಗೆ (ವಡ್ಡಾರಾ. 6೨-೨೦); ಬಳೆಯಲ್ಕಣ್ಮಿದುದಿಲ್ಲ ವಿಂಧ್ಮಗಿರಿಯುಂ 
ತನ್ನಾಜ್ಲೆಯಿಂದೊರ್ಮೆ ಮುಕ್ಕುಳಿಸಲ್ಕಂಬುಧಿ ಸಾಲ್ಲುದಿಲ್ಲ (ಪಂಪಭಾ. ೪-೨೦); 
ಸತ್ತ ಮಗಂದಿರ್ಸತ್ತರ್ನೀನೆಮಗುಳ್ಳೊಡೆ ಸಾಲ್ಫುದು (ಗದಾಯು. ೪-೩). ೩. ತಕ್ಕುದಾಗು; 
ಉಚಿತವಾದುದಾಗು: ನೀನಿರಾನೆ ರಿಪುಸೇನೆಗೆ ಸಾಲ್ವೈನವುಂಕಿ ಪೇಡಿ ಪಾಡಿಗಟ್ಟಿಟ್‌ 
ವೆಡಗೈಯ ಕೈಯುಗುರೆ ಸಾಲದೆ ನಚ್ಚಿನ ಕೈದುವೇಟ್ಬುದೇ (ಕಾವ್ಮಸಾ. ೪೧೧ ಶೂದ್ರಕ); 
ಅತಿತೃಷ್ಣಾಪರನಾಗಿ ಮುನ್ನೆ ತೊಡರ್ದಿರ್ದಾ ಗಾಂಪೆ ಸಾಲ್ಲುಂ ಮದಾಕೃತಿಯಂ ಮಾಸಿಸಿ 
ಮುಪ್ಪು ಚಪ್ಪರಿಸೆಯುಂ (ಆದಿಪು ೧-೮೧) ; ನೆರಪಲ್‌ ಸಿರಿಯಂ ದುರಿತಮನುರುಪಲ್‌ 
ದಶದಿಶೆಯೊಳಿಂದುಕರರುಚಿ ಯಶಮಂ ಪರೆಪಲ್‌ ಪರನೃಪರುಮನೊತ್ತರಿಪಲ್‌ 
ಸಾಲ್ವುದು ನೆಯಜ್ಞಹಿತಮಿತವಚನಂ (ರಾಜಶೇ. ೧೩-೧೫). ೪. ಶಕ್ತವಾಗು; 
ಸಮರ್ಥವಾಗು: ನೀನಿರಾನೆ ರಿಪುಸೇನೆಗೆ ಸಾಲ್ವೆನವುಂಕಿ ಪೇಡಿ ಪಾಡಿಗಟ್ಟಿಖಿವೆಡಗೈಯ 
ಕೈಯುಗುರೆ ಸಾಲದೆ ನಚ್ಚಿನ ಕೈದುವೇಟ್ಟುದೇ (ಕಾವ್ಮಸಾ. ೪೧೧ ಶೂದ್ರಕ); ಪೆಅಗಂ ತಗುಳ್ವ 
ಯಾದವ ಬಲಮುಂಟಪೊ್ರೊಡದನಂಬುಗಾಣಿಸಲ್‌ ನೀನೆ ಸಾಲ್ವೇಯುಲದುದಂ 
ಮಾಣಿಸಲಾನೆ ಸಾಲ್ವೆಂ (ಪಂಪಧಾ. ೫-೨೦ ವ) ; ಈ ಬೂತೆನ್ನ ಸರಂಗೇಳ್ದೊಡಲ್ಲದೆ 
ಪೊಜಮಡುವನಲ್ಲನಿವಂಗಾನೆ ಸಾಲ್ವೆಂ (ಗದಾಯು. ೭-೯ ವ); ಬಜೌ್‌ದೂಅಂ ತಡೆಯಲಾವಂ 


(ಪಾರ್ಶ್ವಪು. ೧೪-೧೧೦). 


೮೪೯೫ 


ಸಾಲ್‌ 


ಸಾಲ್ವಂ! ಹರಂಗಮಂತಿರೆ ಪಟ್‌ಗುಂ! (ರಾಮಾಶೃ. ೧೪-೧೭). ಸಾಲ್ಲು: ೨. 
ಭವಬಂಧನದುರಿತಂಗಳ ಗೆಲುವೊಡೆ ಓಂ ನಮಃಶಿವಾಯ ಶರಣೆಂದೊಡೆ ಸಾಲದೇ 
(ಬಸವ. ೭೯); ಬಸವಾ ಬಸವಯೆಂದುಸುರಿದಡೆ ಸಾಲದೆ ವಿಷವಮೃತವಹುದು 
(ಬಸಪು. ೮-೨೪); ಎಲೆ ವೃಕೋದರ ನಕುಳ ಸಾತ್ಮಕಿ ನಿಲಿಸಿರೈ ತಂಗಿಯನು ತನ್ನಯ ಕೊಲೆಗೆ 
ಮಗನಳಿವೊಂದು ಸಾಲದೆ ತನ್ನ ನುಡಿಯೇಕೆ (ಕುವ್ಮಾದ್ರೋ, ೩-೧೯); ಕೂತು ಉಣ್ಣುವವನಿಗೆ 
ಕುಡಿಕೆ ಹಣವೂ ಸಾಲದು (ಗಾದೆ). ೪. ಬತ್ತೀಸಾಯುಧದಲ್ಲಿ ಅಭ್ಕಾಸವು ಮಾಡಿದರೇನು 
ಹಗೆಯ ಕೊಲುವರೆ ಒಂದಲಗು ಸಾಲದೆ (ಬಸವ. ೭೩೪) ; ಕಂದುಗೊರಲನೊಳು ಕಾದಲ್ಕೆ 
ಸ್ಮರ ತನ್ನದೊಂದು ಬಿಲ್ಲದು ಸಾಲದೆಂದು ತಂದಿಲ್ಲಿ ಬೆಳಸಿದನೆಂಬಂತೆ ಬೆಳ್ಗರ್ಬು 
ಸಂದಣಿಸಿತು ಬನಬನದಿ (ಮೋಹತ. ೨-೪೭) ; ಇಂತಹ ಮಸ್ತಿ ತುಂಬಿದ ಹೆಣ್ಣಿಗೆ ಅಂತಿಂತಹ 
ಗಂಡು ಸಾಲುವನೆ ? (ಮೂರುದಾ. ೨೪೧). [ದೇ. 8 ತಮಿ. ಚಾಲ್‌ ; ತೆಲು. ಚಾಲು] 


ಸಾಲ್ಮ್‌ (ಕ್ರಿ). ೧. ಪಡೆ; ಹೊಂದು: ಪರದನಾರ್ಬ್ಬನ್ಹಡವಂಗಡಿಯ 


ಪಾಜಿಕದಿಂದಿಟಿಯನನ್ಮಾಯದೊಳ್ಳರಧನಂ ಪೊಯ್ದಡೆ ಸಾವು ಸಾಲ್ವರ್‌ (ಸಾಇಇ, 
14.4, ೭೭-೩೫ ; 992). ೨. ಹೋಗು: ಸಾಸಿರಕಾವಿಲೆಯು ಸಾಸಿರಪರ್ವ್ವರು[0) 
ಕೊ10]ನ್ಹಾ ಲೋಕಕೆ ಸಾಲ್ಲುಂ (ಸಾಇಇ. ೫11, ೯-೪೪ ; 862). [ಆ ಸಲ್‌) 


151 ಸಾಲ್ಕ್‌, ಸಾಲ್ಕು (ನಾ). ೧. ಪಂಕ್ತಿ; ಓಳಿ; ಶ್ರೇಣಿ: ನೀರ್ಗಾಯ 


ತುಜುಗಲಿಂದೆಲಅಗಿದ ನಾಳಿಕೇರಭೂರುಹಂಗಳುಂ . . . ಬಳ್ಳಳ ಬೆಳೆದೆಳಗಾಂಗಿನ ಸಸಿಯ 
ಸಾಲ್ಲಳುಂ (ಚಂದ್ರಪು. ೧-೧೦೬) ; ಕಣ್ಣೆ ಮಂಗಳಮಾದ ತೆಂಗುಗಳ ಸಾಲ್ಲಳಿಂ ತಣ್ಣಂಪನೀವ 
ಪೂವಲ್ಲಿಗಳ ಮೇಲ್ಗಳಿಂ (ಉದ್ಭಟ. ೩-೮೮) ; ಹದ್ದು ಕಾಗೆಗೆ ನಿನ್ನವರು ಸಾಲಿದ್ದು ಬೋನವ 
ಸವಸಿದರು ಬಲವಿದ್ದು ಮಾಡುವುದೇನು ನಿಮಗಿನ್ನು (ಕುವ್ಮಾಕ. ೩-೫) ; ಕಣ್ಣೆ 
ರಮಣೀಯಮಾಗಿವೆ ಕರ್ಣತನಯ ನೋಡೀ ಪುರದ ಮುಗಿಲಟ್ಟಳೆಯ ಸಾಲ್ಗಳು 
(ಚೈಮಿಭಾ. ೩-೨೦). ೨. ಭೂಮಿಯನ್ನು ಉಳುವಾಗ ನೇಗಿಲಿನಿಂದುಂಟಾಗುವ 
ಗೆರೆ, -- ರೇಖೆ ; ಉಕ್ಕೆ : ನಿನ್ನುಟ್ತ ಸಾಲೊಳೊಗೆದುದು ಪೊನ್ನೊಳ್‌ ತೀವಿರ್ದ 
ಕಳಶಮದನಾಂ ಕೊಂಡಂದೆನ್ನೊಳ್ಳು ಕಿಡುಗುಂ (ಜೀವಸಂ. ೨೦೦-೩೬). ೩. ಗುಂಪು; 
ಸಮೂಹ : ""ಬಂಬಲ್‌, ತುಜುಗಲ್‌ . . . ಸಾಲ್‌,' ಮೊಕ್ಕಳಂ, ತೋಮಂ, ತೆಮ್ಮಲ್‌, 
ಗುಮ್ಮಿ, ಗೊಂದಣಿ (ಉಂದಲ್‌) - ಈ ೪೦ ಸಮೂಹಂ'' (ಕಶಸಾ. ೫೬-೨೨೨) ; ಪಣ್ಣಳೆ 
ಸಾಲಿಂದೆನಸುಂ ಮೊದಲ್‌ ಗುಬ್‌ಗಳೆಲ್ಲಂ ತೀವಿ ತುಂಬುರ್ಚಿ ಪೋಯ್ತಿಳೆಯೋಳ್‌ ತಾನೆನೆ 
ತದ್ವನಾಂತರದೊಳಿಂತೊಪ್ಪಿರ್ಪುವಿಮ್ಮಾವುಗಳ್‌ (ಕುಸುಮಾ. ೧-೯೫); ಶರಣರ ಮೈಯೊಳು 
ಬುರುಬುರನೆ ನೆಗೆನೆಗೆದೇಳ್ವ ಪುಳಕದ ಸಾಲ್ಲೆ ದೃಷ್ಟಿಯಾದಪುದೆಂದು ಗವಸಣಿಗೆಯಿಕ್ಕು 
ವಂತೆ ಮೈತೀವಿ ಪೊದೆಯಿಸಿ (ಬಸರ. ೮-೧೪). ಸಾಲ್ಕು : ೧. ಇವರು ಗಾಣದಲ್ಲಿ ಬಪ್ಪ 
ಸಾಲಿನ ಹೆಜ್ಜೆಯಂತೆ . . . ಮೆಟ್ಟಿದ ಹೆಜ್ಜೆಯ ಮೆಟ್ಟುವ ಕಷ್ಟಜೀವಿಗಳಿಗೆತ್ತಣ ಗತಿಯೋ 
(ಮೋಳಿಮು. ೧೦-೩೫) ; ನೆಗೆಹಿದವು ಕೈದೀವಿಗೆಯ ಸಾಲುಗಳು ಹೊಂದಂಡಿಗೆಯ 
ದೂವಾರಿಗಳು ವೆಂಠಣಿಸಿದರು ಸೀಗುರಿ ಮೊಗವ ಮೋಹಿದವು (ಕುವ್ಮಾದ್ರೋ. ೮-೫೫); 
ಪರಿಪರಿಯ ಮಣಿಕನಕಮಯದುಪುರಿಗೆಗಳ ಸಾಲಿನಲಿ ಸುರಪನ ಪುರವನಣಕಿಸುತಿರ್ದುದಾ 
ಸತ್ಕಾವತೀನಗರ (ತೊರರಾ. ೧-೯-೧೦) ; ದಂತಿಗಳ ಪಂತಿಗಳ, ವಾಜಿಗಳ ರಾಜಿಗಳ, 
ಕಾಲಾಳುಗಳ ಸಾಲುಗಳ, ರಥಸಮೂಹಗಳ . . . ಮೆರವಣಿಗೆ ಚಲಿಸಿತು ಕಡಲ ತಡಿಗೆ 
(ಚಿತ್ರಾಂಗ. ೮೮-೨೪೩೯). ೩. ""ಸಾಲುಯೆನಲಕ್ಕುದು ಸಮೂಹ'' (ಕಶರ. ೧೦೭). 
೪. ಪದ್ಮ, ಗದ್ಮ ಮುಂತಾದುವುಗಳ ಒಂದು ಪಂಕ್ತಿ : ಈ 
ಹೊಸಗನ್ನಡ ಯುಗದಲ್ಲಿಯೂ ಹಳೆಗನ್ನಡದ ಅಚ್ಚಗನ್ನಡದ ಕೆಲವು ಸಾಲುಗಳು - 
ಹಾಡುಗಳು ಮಿಂಚಿನಂತೆ ಆಗಾಗ ಮಿನುಗುತ್ತಿವೆ (ಕಾಲೂರ. ೬ ಹರಕೆ) ; ನನಗೆ ಆ ಪದ್ಮದ 
ಒಂದು ಸಾಲೂ ಮರೆತಿಲ್ಲ (ರೂಢಿ). ೫. ಸುರಿಯುವಿಕೆ; ಧಾರೆ: ಒಡನೆ ಕಳುಹುತ 
ಬಂದನಾ ನೆಲದೊಡೆಯನನುಜರುಸಹಿತ ನಯನದಿ ಬಿಡುವನಿಯ ಸಾಲಿನಲಿ ನನೆದರು 


ಬಂದು ಕಿಆ್‌ದೆಡೆಯ ನಡೆ ವಿಜಯನಾಗೆಂದು ತನುವನು ತಡವಿದರು 
(ಕುವ್ಮಾದ್ರೋ. ೪-೫೩). 
ಸಾಲುಸಾಲು, ಸಾಲಾಸಾಲು (ದ್ವಿರುಕ್ತಿ) : ಎಡಬಲದುಪ್ಪರಿಗೆಯ 


ಸಾಲುಸಾಲಲಿಯಡರಿ ನೋಡುವ ಹೆಣ್ಣುಗಂಡು ಜಡಜಕುಟ್ಮಲಯೌವನೆಯರವನೀಕ್ಷಿಸಿ 
ಪಡೆದರು ತನುತಾಪಗಳನು (ಮೋಹತ. ೨೪-೨೦) ; ಮೊದಲಿಗೆ ಅರಣ್ಮಮಧ್ಮದಲ್ಲಿ 


ಸಾಲ್‌ 


4 


ಸಾಲಾಸಾಲು ತಂಬುಗಳು ಹುಟ್ಟಿಕೊಂಡುವು (ಜಾರುದಾ. ೧೬೩). ಸಾಲ ಮನ್ನೆಯ 

ಬೇಂಟೆಕಾಅ ಎ ಒಂದು ಬಿರುದು (7): ಪತಿಕಾರ್ಯ್ಯಧುರಂಧರಂ ಸಾಲ ಮನ್ನೆಯ 

ಬೇಣ್ಟೆಕಾಅನುದ್ದಂಡಗಣ್ಣಭಂಗಾಅಂ , . . ಪರಬಲಸಾಧಕನೆನಿಸಿದಡ್ಡಾಯಿದದ ಹರಿಹರ 

ದಣ್ಣಾಯಕನನ್ಫ್ಪಯಾವತಾರವೆನ್ರೆನ್ಹೊಡೆ (ಎಕ. 11. ಮಂಡ್ಕ. ೧೨೧-೨೪ ; 1235). ಸಾಲ್ಗೆಯ್ಯ 

ನೃಪ ಎ ಸಾಲಾಗಿ ಕೈಗಳುಳ್ಳ ರಾಜ; ಸಹಸ್ರಬಾಹು; ಕಾರ್ತವೀರ್ಯಾ 

ರ್ಜುನ: ದುರ್ಗುಣಂ ಸದ್ಗುಣಾಭರಣಮಿರ್ಪಾ ಸಾಲ್ಲ್ಗೆಯ್ಯ ನೃಪನೊಳುಂ ಪುಟ್ಟಿತಲ 

(ದೇ. ಕೆ ತಮಿ. ಮಲ. ಚಾಲ್‌ ; ತುಳು. ಸಾಲ್‌ ; ಕೊಡ. ಸಾಲ್‌ ಇ. 
ಸರತಿ; ತೆಲು. ಚಾಲು ] 

ಸಾಲ್‌ "ಸಾಲ್ಕು' ನೋ. 

ಸಾಲ್‌ಆಖೈರು "ಸಾಲಾಖೈರು' ನೋ. 

ಸಾಲ್‌ಜಾಡ "ಸಾಲ್‌ರಭಾಡ' ನೋ. 

ಸಾಲ್‌ಜಾಡೆ "ಸಾಲ್‌ರುಾಡ' ನೋ. 

ಸಾಲ್‌ರಾಡ, ಸಾಲ್‌ಜಾಡ, ಸಾಲ್‌ಜಾಡೆ, ಸಾಲಜೇಡು (ನಾ). ವರ್ಷದ 
ತಃಖ್ತೆ, - ಲೆಕ್ಕಪಟ್ಟಿ : (ರೈಸ್‌ಗೆ. 1, ೫೬೦). ಸಾಲ್‌ ಜಾಡ : (ಮೃಗೆಜೆ. ೪, ೭೮೪). 
ಸಾಲ್‌ಜಾಡೆ: (ಮೃಗೆಜೆ. ೪, ೭೮೪). ಸಾಲಜೇಡು : ಇನ್ನೂ ಚಪ್ಪರವನ್ನು ಪೂರ್ಣ 
ಅಳಿದಿಲ್ಲ. ಊರಿನ ಸಾಲಜೇಡು ಮುಗಿಸಿಲ್ಲ (ಮೂಕಜ್ಜಿ. ೧೮೭). 

[ಆ- ಮರಾ. ಸಾಲರಾಡಾ) 
ಸಾಲ್‌ಬಸಾಲ್‌ (ನಾ). ಪ್ರತಿವರ್ಷ; ವರ್ಷಂಪ್ರತಿ : (ಮೈಗೆಜೆ. ೪, ೭೮೪). 
[ಆ- ಮರಾ. ಸಾಲಬಸಾಲ್‌) 

ಸಾಲ, (ನಾ). (ನಿಗದಿಯಾದ ಕಾಲದಲ್ಲಿ) ಬಡ್ಡಿ ಅಥವಾ ಬಡ್ಡಿಯಿಲ್ಲದೆ 
ಹಿಂತಿರುಗಿಸುವ ಕರಾರಿನ ಮೇಲೆ ಕೊಟ್ಟ ಅಥವಾ ಪಡೆದ ಹಣ, ಪದಾರ್ಥ 
ಮುಂತಾದುವು; ಕಡ: ಸ್ವಸ್ತಿಶ್ರೀ ಶ್ರೀಪುರುಷಮಹಾರಾಜರ್‌ ಪೃಢುವೀರಾಜ್ಮಗೆಯೆ 
ಕೂಡಲೂರ್ಪಾಡಿ ಒಡೆಯ ನನ್ನಿಕಾದನಾ ಎಜನಾಗನಾ ವೃವಹಾರದನ್ತರಮ್‌ ಸಾಲ 
ಮಿಲ್ಲಾಮ್‌ (ಎಕ. ೫, ಕೋಲಾರ. ೭-೪ ;ಸು. 760) ; ಐದುದಿನಕಾದೊಡಮಾಜುದಿನಕಾದೊಡಂ 
ತನ್ನ ಮನೆಯಲ್ಲಿ ಮಾದುರಮನಾದೊಡಮಟ್ಟು ಸಾಲಮಿಲ್ಲದೆ ಪರರಾಳಲ್ಲದುಂಡಿ 
ಹುದುಚಿತಮೆಲೆ ರಾತ್ರಿಂಚರ (ಪಂಚತಂ. ಅ. ೫೨-೩೧); ಜೋಳವಾಳಿಯೊಳುಂಡು ಮಾಡಿದ 
ಸಾಲವನು ತಲೆಗಳಲಿ ತಿದ್ದಿದರಾಳ ತಜುಬುವ ಪತಿಗೆ ಹರುಷವ ಮಾಡಿ ತಮತಮಗೆ 
(ಕುವ್ಮಾಭೀ. ೬-೧೦) ; ಸಾಲವನು ಕೊಂಬಾಗ ಹಾಲೋಗರುಂಡಂತೆ ಸಾಲಿಗನು ಬಂದು 
ಎಳಿವಾಗ ಕಿಬ್ಬದಿಯ ಕೀಲು ಮುಬ್‌ದಂತೆ (ಸರ್ವಜ್ಞ. ೧೩೯೧). 

ಸಾಲಕೇಳು ಎ ೧. ಕಡವನ್ನು ಕೇಳು; ಎರವಲನ್ನು ಬೇಡು : ಅವನು ಈ 
ತಿಂಗಳು ನನ್ನ ಹತ್ತಿರ ನೂರುರೂಪಾಯಿ ಸಾಲಕೇಳಿದ್ದಾನೆ (ರೂಢಿ). ೨. ಕೊಟ್ಟ 
ಕಡವನ್ನು ವಾಪಸ್ಸು ಕೇಳು : ಸಾಲ ಕೇಳದೆ ಹೋಯಿತು, ಹೊಲ ನೋಡದೆ ಹೋಯಿತು 
(ಗಾದೆ). ಸಾಲ ತಿದ್ದು ಎ ೧. ಕಡಕೊಡು : ಅವನು ಬಂದ ಹಣವನ್ನೆಲ್ಲ ಕೇಳಿದವರಿಗೆ 
ಸಾಲ ತಿದ್ದಿ ಮುಗಿಸಿದ (ರೂಢ). ೨. ತೆಗೆದುಕೊಂಡ ಕಡವನ್ನು ತೀರಿಸು, -- 
ಹಿಂತಿರುಗಿಸು: ಕಲಿತೆನೆಂಬುವ ತಣಿವೆ, ಸಾಲ ತಿದ್ದಿದೆನೆಂಬ ತಿಳಿಮನವೆ ಫಲವೈಸೆ! 
(ಹೆಚ್ಬರ. ೧೮-೬೬). ಸಾಲತೀರಿಸು - ಕೊಂಡ ಕಡವನ್ನು ಹಿಂದಕ್ಕೆ ಕೊಡು; 
ಯಣಮುಕ್ತವಾಗು : ಈ ವರ್ಷ ಸಾಲತೀರಿಸದಿದ್ದರೆ ಮರ್ಯಾದೆ ಹೋಗುತ್ತದೆ (ರೂಢಿ). 
ಸಾಲತೀರು ಎ ಕಡವನ್ನು ಹಿಂದಕ್ಕೆ ಕೊಟ್ಟು ಮುಗಿ; ಯಣ ಹರಿ: ಸಾಲಗಾರನು 
ಕೊಡುವ ಹಣದ ಜೊತೆಗೆ ಬ್ಯಾಂಕು ಸೇರಿಸುವ ಹಣವೂ ಲಾಭವೂ ಸೇರುವುದರಿಂದ 
ಗೊತ್ತಾದ ಕಾಲಕ್ಕೆ ಮುಂಚೆಯೇ ಸಾಲತೀರುವ ಅವಕಾಶವುಂಟು (ಹಣಪ್ಪ. ೧೫೯) ; 
ಜೋಲುವವನ ಕಾಲು ಹಿಡಿದರೆ ಸಾಲ ತೀರೀತೇ? (ಗಾದೆ). ಸಾಲಸೋಲ = ಕಡ 
ಮುಂತಾದುವು : ಇನ್ನು ಮುಂದೆ ಅವನು ಮಾಡುವ ಸಾಲಸೋಲಗಳಿಗೆ ತಾನು 
ಜವಾಬ್ದಾರನಾಗುವುದಿಲ್ಲವೆಂದೂ . . . ಎಚ್ಚರಿಕೆ ಕೊಟ್ಟನು (ಪುನರು. ೩೪೧). 
[ಆ ಸಾಲ್‌,./ ತುಳು. ಕೊಡ. ಸಾಲ; ಕೋತ. ಚಾಲ್‌] 

ಸಾಲ್ಕ, ಸಾಳ (ನಾ). ೧. ಮರ; ವೃಕ್ಷ : ""ತರು ವನಸ್ಪತಿ ಸಾಲಮಂಭ್ರಪಂ 

. ೬. ಕುಜಮೆನಲು ವೃಕ್ಷಕ್ಕೆ ನಾಮವಕ್ಕುಂ'' (ಮಂಗರಾ. ೩೧-೧). ೨. ಅಂಟುದ್ರವವನ್ನು 


(ಪರಶು. ೨೩-೫). 


೮೪೯೬ 


5 


10 


ಸಾಲಂಬಡು 


ಸ್ರವಿಸುವ ಒಂದು ಬಗೆಯ ಎತ್ತರವಾದ ಮರ; ಸರ್ಜವೃಕ್ಷ; ಶಾಲವೃಕ್ಷ: 
ಸಾಲಪ್ರಾಂಶುವಿಶಾಲಲೋಲನಯನಂ . . , ಗಂಗಾತ್ಮಜನ್ಮಂ ಜಯಶ್ರೀಲೋಲಂ 
ಜಮದಗ್ನಿರಾಮಮುನಿಯೊಳ್‌ ಕಲ್ತಂ ದ್‌ನುರ್ವಿದೆಯಂ (ಪಂಪಬಾ. ೧-೬೮); 
ವಾರವಧೂಜನಮುಗ್ನ ಸಾಲಕಾನನಮಿರೆ ಸಾಲಕಾನನಮನೀಕ್ಷಿಸಲಟ್ಟ್‌ಗನಾದೆ (ಪಂರಾಮಾ. 
೭-೧೧) ; ಈಳೆ ಹೊಂಗೇದಗೆಯ . . . ಸಾಲಸಂತಾನವನು . . . ಬಾಲದಿಂದಲಿ ಕಿತ್ತೊರಸಿ 
ಹುಡಿಹುಡಿ ಮಾಡಿದನು ಹನುಮ (ಕಾಶಿ5ಾ. ೧೧-೨೦). ೩. ಆವರಣ ; ಸುತ್ತುಗೋಡೆ; 
ಪ್ರಾಕಾರ : ಇರೆ ನೀಚಗೃಹದಿ ಸೌಮ್ಮರ್‌ ಮರಮೊದಲೊಳ್‌ ಸಾಲ(ಪಾಠಾಂ. ೪] 
ಮೂಲದೊಳ್‌ ಜನನಂ (ಜಾತತಿ. ೪-೨೨); ಇರುಳೊಸರ್ವ್‌ ಚಂದ್ರಮಣಿ 
ಬಂದುರತತ್ಪುರಸಾಲದಂಬು ಬಳೆಯಿಸೆ ಬೆಳೆದಾ ಪುರನಂದನಮಂ ಹರಹರ 
ಸುರನಂದನಮೆಂದು ಬಣ್ಣಿಸಲ್ಪಗೆಮಗದೇ (ರಾಜಶೇ. ೨-೩೩). ಸಾಳ್ಯ: ೨. 
ಸಾಳತಮಾಳಕಾನನಭರೋದ್ಧತಸಿಂಧುರಕಂಠಗರ್ಜನಾಭೀಳಮಂ . . . ಇಂದುಕಾಂತ 
[ಸು]ಸಲೀಳಮನೆಯ್ದಿದನಿಂದ್ರಕೀಳಮಂ (ಪಂಪಭಾ. ೭-೭೬); ಸಾಳರಸಾಳತಾಳ . . . ಹಿಂತಾಳ 
ಮುಹೀಜಮುಖ್ಯತರುಸಂತತಿಯಿಂ ವನಬೃಂದಮೊಪ್ಪುಗುಂ (ಯಾದಚಂ. ೧-೩೫). 
೩. `"ಪರಿಧಿ ಪ್ರಾಕಾರ ವಪ್ರನಾಮಂ ಸಾಳಂ'' (ವಸ್ತುಕೋ. ೪೬-೬). ಸಂ.) 


15 ಸಾಲಂಕಾರ (ಗು). ೧. ಅಲಂಕಾರಸಹಿತವಾದ; ಸಿಂಗರಿಸಲ್ಪಟ್ಟ: 


20 


25 


45 


ಅತ್ಕಧಿಕಹಯಗಜರಥಂಗಳೊಂದೊಂದನೌಚಿತ್ಮಸಾಲಂಕಾರಗೋಸಹಸ್ರವನೊಂದುಭಾರ 
ಪೊನ್ನಂ ಕುಡುವುದು (ಚೈಮಿಭಾ. ೨-೨೭); ಸಾಲಂಕಾರತ್ರಿಮೂರ್ತಿದಾನ . . . 
ಗಜಾಶ್ವರಥದಾನ ಮೊದಲಾದ ಅನೇಕ ದಾನಗಳನ್ನು ಮಾಡಿ (ಮಹಾವಂ. ॥, ೧೬೯). (ನಾ). 
೨. ಅಲಂಕಾರಸಹಿತವಾದುದು: ಮಂದನೆಯ ಮದಡುಬ್ಬುಗೊಬ್ಬಿನ 
ಛಂದಸಾಲಂಕಾರದಲಿ ಹರಿನಂದನನು ಹಲುದಿನುತ ಹರಿತಂದೊದೆದನತಿರಥನ 


(ತೊರರಾ. ೬-೩೯-೭). [ಸಂ.] 


ಸಾಲಂಕೃತಕನ್ಯಾದಾನ (ನಾ). ವಧುವನ್ನು ವಸ್ತ್ರಾಭರಣಗಳಿಂದ ಅಲಂಕರಿಸಿ 


ವರನಿಗೆ ಧಾರೆಯೆರೆದು ಕೊಡುವುದು : ಮನೆ ಮಾರಿದ ಸುದ್ದಿ ನನ್ನ ಕಿವಿಗೆ ಬಿತ್ತು. 
ಅಲ್ಲದೆ ಇದು ಸಾಲಂಕೃತಕನ್ಮಾದಾನವೇ ಆಗಿತ್ತು! (ಸ್ಮೃಶಿಚಿ. ೩೪೮). (ಸಂ) 


ಸಾಲಂಗಿ (ನಾ). ಒಂದು ಬಗೆಯ ಉದ್ದವಾದ ಅಂಗಿ (7?) : ಮಲಯಜ 


ವನನುಲೇಪನಂಗೆಯ್ದು ದೊಪಿಸಿದ ಬಿಳಿಯ ಪಟ್ಟೆಯನುಟ್ಟು ದುವ್ವಟದ 
ಹಚ್ಚಡವನಳವಡಿಸಿ ಸಾಲಂಗಿಯಂ ತೊಟ್ಟು . . . ಸೌಂದರಂ ವನಕೆ ಪೊಲಮಟ್ಟನು 
(ಸೌಂದಪು. ೧೦-೧೧). (ಸಾಲ್‌? + ಅಂಗ್ಗಿ] 

ಸಾಲಂಗುಳಿ, ಸಾಲಗುಳಿ (ನಾ). ಸಾಲಮಾಡುವ ಸ್ವಭಾವವುಳ್ಳವನು: ಗುಳ 
ಪ್ರತ್ಮಯಕ್ಕೆ - ಆಟಂಗುಳಿ, ಸಾಲಂಗುಳಿ, ಲಂಚಂಗುಳಿ (ಶಮದ. ೨೦೨ ಪ್ರಯೋ); ಲಂಚಮಂ 
ಕೊಳ್ಳಂ, ಲಂಚಂಗುಳಿ. ಏವಂ ಸಾಲಂಗುಳಿ, ಆಟಂಗುಳಿ (ಶದ್ದಾನು. ೪೧೪ ಪ್ರಯೋ). 
ಸಾಲಗುಳಿ : ಸಾಲಗುಳಿಗೆ ಆ ಯೋಗ್ಯತೆ ಉಂಟಾಗುವುದು ಅವನ ಚರಸ್ಥಿರ ಆಸ್ತಿಯಿಂದ 
(ಶಬ್ದವಿ. ೮೧). (ಸಾಲ, 4 - ಗುಳ್ಳಿ (ಆ - ಕುಳ್ಳಿ) 

ಸಾಲಂಗೊಡು, ಸಾಲಕೊಡು (ಕ್ರಿ). ಕಡವನ್ನು ಕೊಡು; ಎರವಲು ನೀಡು: 
ಒಕ್ಕಲಿಗರ್‌ ಸಾಕ್ಷಿಯಿಲ್ಲದೆ ಸಾಲಂಗೊಟ್ಟರಂತೆ ([ಬೆಕ್ಕಸಂ] ಬೆಅಗಾಗೆ (ಧರ್ಮಾಮೃ. 
೨-೬೯). ಸಾಲಕೊಡು : ಆಧಾರವಿಲ್ಲದಲೆ ಸಾಲಕೊಡುವುದು ಕಷ್ಟ ಮಾದ ಹುಣ್ಣದು 
ಮತ್ತೆ ಹುಟ್ಟಿದರೆ ಕಷ್ಟ (ಪುರಂದ. ಧಾ. ೫-೧೪೮-೫); ಸಾಲಕೊಡುವವನು ಸಾಲಗುಳಿಯ 
ರಪಣವನ್ನು ನೋಡಿ ಕೊಟ್ಟರೆ ಅದು ವಸೂಲಾಗುವುದರಲ್ಲಿ ಅವನಿಗೆ ಸಂದೇಹವಿರುವುದಿಲ್ಲ 
(ಶಬ್ದವ. ೮೧). (ಸಾಲ, 3- ಕೊಡು) 

ಸಾಲಂಗೊಳ್‌ (ಕ್ರಿ). ಕಡವನ್ನು ಪಡೆ; ಸಾಲಮಾಡು: ಪುರುಷಂ ತೀರಮೆಯಿಂದಂ 
ಪರದೇಶದೊಳಿರ್ದರಿತ್ತಲುತ್ತಮಪಾತ್ರಂ ಬರೆ ಸಾಲಂಗೊಂಡುಂ ಬಿತ್ತರದಿಂದಿಕ್ಕುವಡೆ 
ಧರ್ಮವಪತ್ನಿಯೆವಿಕ್ಕು೦ (ಸಮಪ. ೫-೧೨೯). (ಸಾಲ, + ಕೊಳ್‌] 

ಸಾಲಂಚು (ನಾ). (?): ಮಿಂಚುವ ಪರಿವಾಣ ಚಂಬು ಗಿಂಡಿಗಳು ಸಾಲಂಚಿನ 
ಮಜ್ಜನಸಾಲೆ ಪಂಚಾರತಿಗಂಟೆಗಳಿಂದ ಮೆಜ್‌ದುವು ಕಂಚುಗಾಅರ ಪಸರಗಳು 

(7) 

ಸಾಲಂಬಡು, ಸಾಲಬಡು (ಕ್ರಿ). ಸಾಲಕ್ಕೆ ಸಿಕ್ಕು; ಯಣಕ್ಕೆ ಬೀಳು: 


(ಕಂನವಿ. ೬-೬೯). 


ಸಾಲಂಮಿಶ್ರಿ 


ಸಾಲಂಬಡಲಾಗದೆಂಬುದುತ್ತರವಾಕ್ಕಂ (ನೀತಿವಾ. ೩೧-೧೪). ಸಾಲಬಡು : ಮಾರಿಕವೈಯ 
ನೋಂತು ಕೊರಳಲ್ಲಿ ಕಟ್ಟಿಕೊಂಬರು ಸಾಲಬಟ್ಟರೆ ಮಾಟ್‌ಕೊಂಬರಯ್ಯಾ ಸಾಲಬಟ್ಟರೆ 
ಅವಅನೊತ್ತೆಯನಿಟ್ಟುಕೊಂಡುಂಬರಯ್ಮಾ (ಬಸವ. ೫೫೯). [ಸಾಲ ಪಡು) 

೫ಾಲಂಮಿಶ್ರಿ "ಸಾಲಾಮಿಸ್ರಿ' ನೋ. 

ಸಾಲಕ "ಶಾಲಕ' ನೋ. 

ಸಾಲಕೊಡು "ಸಾಲಂಗೊಡು' ನೋ. 

ಸಾಲಗ, (ನಾ). ಕಡವನ್ನು ಕೊಡುವವನು; ಎರವಲು ನೀಡುವವನು: 
"““ಯಣಕಃ ಎ ಸಾಲಗಂ'' (ಕಾಶಕ್ಕ ೨೩೯). ಸಾಲ, + -ಗೃ) 

ಸಾಲಗೃ, ಸಾಳಗ (ನಾ). ೧. [ಸಂಗೀತ] ಹೊಂದಾಣಿಕೆ; ಮೇಳ; 
ಸಾಮಂಜಸ್ಕೆ: ಸೂಡವು ಶುದ್ಧ, ಛಾಯಾಲಗವೆಂಬ ಕ್ರಮದಿಂದ ಎರಡು ಬಗೆ . . . 
ಛಾಯಾಲಗವೆಂಬ ಮಾತು ಅಪಭ್ರಂಶವಾಗಿ ಸಾಲಗವೆಂದಾಗಿದೆ (ಚತುಪ್ರ. ೭೦). 
ಸಾಳೆಗ: ೧. ಶಾಯೆಯಿಂದಾಣತಿಮಾಡಿ ಸಾಳಗದ ದೇಸಿಯ ಗೀತಮನಂದು 
ಪಾಡುವಿಂಪಾಣನನುರ್ವರಾಧಿಪತಿ ಲೀಲೆಯಿನೆಕ್ಕಲಗಾಣನೊರ್ವನಂ ಕೇಳುತ್ತುಮಿರ್ದಂ 
(ಚಂದ್ರಪು ೭-೯೭); ಸೇರಿ ಲಾಲಿತಶುದ್ಧ ಸಾಳಗಪೂರದೇಶೀಮಾರ್ಗವೆಸೆಯಲಪಾರ ಲಳಿಧ್ರುತ 
ಮಧ್ಯಲಲಿತ ವಿಳಂಬಿತಂಗಳೊಳು (ಬಸಪು. ೧೯-೧೧) ; ಸಾಳಗದ ಸನ್ಮೋಹನದ 
ಮಳೆಗಾಲವೋ ಗೀತವೊ . . . ನರ್ತನವೊ ಸೊಗಸಿನ ಮೇಳವಣಿಗಳ ಪಾಟಿಯಾದುದು 
ಜನದ ಕಣ್ಮನಕೆ (ಕುವ್ಮಾಆ. ೧೨-೨೦). ೨. ಮದ್ದಳೆಯ ನಾಲ್ಕು ಬಗೆಯ 
ವಾದನಕ್ರಮಗಳಲ್ಲಿ ಒಂದು: ಶುದ್ಧ ಸಾಳಗ ಸಂಕೀರ್ಣ ಠವಣೆಗಳೆಂಬ ಚತುರ್ವಿಧ 
ಮೃದಂಗಮಂ ಮೇಳೈಸಿ . . . ತ್ರಿವಿಧಕ್ರಮವಖಾಿದು ನುಡಿಸುವ ಕಡುಜಾಣರಪ್ಪ 
ಮರ್ದಳೆಕಾಅರಿಂ (ವಿವೇಕ. ೧೯೧). ೩. ಒಂದು ರಾಗದ ಹೆಸರು : ಮತ್ತೊರ್ವ 
ಮಾನಿನಿ ಸಾಳಗ ಗವುಳಗಳನು ಮನದೊಲವಿಂದಾಯೆಂದು ಪಾಡಿದಳು (ಜೀವಂಸಾಂ. 
೧೯-೪೩); ಮುದುಮಾಧವಿ ಶಂಕರಾಭರಣ . . . ಶ್ರೀರಾಗ ಸಾಳಗ , . . 
ಕರ್ನಾಟಕಬಂಗಾಳಮೆಂಬಿಪ್ಪತ್ತೇ ರಾಗಾಂಗದಿಂದಾದ ರಾಗ೦ಗಳು (ವಿವೇಕ. ೧೮೮). [ಸಂ.] 

ಸಾಲಗಾತಿ (ನಾ). ೧. ಸಾಲವನ್ನು ಕೊಟ್ಟವಳು; ಕಡವನ್ನು ನೀಡಿದವಳು: (8). 
೨. ಸಾಲವನ್ನು ಪಡೆದವಳು; ಕಡವನ್ನು ಹೊಂದಿದವಳು : ಪತಿಗೆ 
ಹೆಂಡತಿ ಸಾಲಗಾತಿ ತಾನಂತೆ ; ನಮ್ಮೊಳಂತಲ್ಲ, ನಾ ಸಾಲಿಗನೆ ನಿನ್ನ(ಗಿಳಿವಿ. ೫೮-೩೬). 

(ಸಾಲ, + - ಕಾತ್ತಿ] 

ಸಾಲಗಾರ (ನಾ). ೧. ಕಡವನ್ನು ಕೊಟ್ಟವನು; ಎರವಲು ನೀಡಿದವನು : 
ಮೊದಲೇ ಆತನ ಬಡತನ ; ಮೇಲೆ ಸಾಲಗಾರರ ಹಿಂಸೆ (ನತಿಚಂ. ೫॥, ೪); ಪಡಕೊಂಡ 
ಹಣಕ್ಕೆ ನ್ಯಾಯವಾದ ಮಠಾಧಿಪತಿಯು ಹೊಣೆಯಲ್ಲವೆಂದು ಅದಾಲತಿನಲ್ಲಿ ಪೈಸಲಾಗಿ 
ಸಾಲಗಾರರ ಬಾಯಿಗೆ ಮೃತ್ರಿಕೆ ಆಯಿತು. ಧನಶೋಕದಿಂದ ಸಾಲಗಾರರು ಸಂತಾಪಪಟ್ಟರು 
(ವಾಗ್ದೇವಿ ೨೮೭) ; ಸಾಲಗಾರನ ಮನೆಗೆ ಸವುದೆ ಹೊತ್ತರೆ, ಮೇಲಣ ಬಡ್ಡಿಗೆ ಸಮವಾಯಿತು. 
(ಗಾದೆ). ೨. ಕಡವನ್ನು ಪಡೆದವನು ; ಯಣಿ : ಅವರಿಗೆಲ್ಲಾ ನಾನು ಸಾಲಗಾರನಾಗಿ 
ಕೈಜೋಡಿಸಿ ತಲೆಬಾಗುತ್ತೇನೆ (ಕಾಲೂರ. ೫ ಮುನ್ನುಡಿ). 

(ಸಾಲ + - ಗಾರ (ಆ - ಕಾಅ)) 

ಸಾಲಗಾರಿಕೆ (ನಾ). ಕಡವನ್ನು ಪಡೆಯುವುದು ; ಸಾಲಮಾಡುವುದು : ಶ್ರೀಮಂತ 
ದಳವಾಯಿಯವರು, - ಬೆಳ್ಗೊಳದ ಸ್ಮಾನದವರ ಸಾಲಗಾರಿಕೆಯ ವಿಷಯವಾಗಿ 
ಆಧಿಕಾರಿಕನಿರ್ದಯವನ್ನು ಈಗ ಈವೋಲಗದಲ್ಲಿ ಅಪ್ಪಣೆಕೊಡುವುದಾಗಿ ಅಭಯ 
ಮಾಡಿದ್ದರು (ಬಿಟ್ಟಅ. ೨೦೦-೧೬). [ಸಾಲಗಾರ + - ಇಕೆ] 

ಸಾಲಗಾರ್ತಿ (ನಾ). ಹ ಸಾಲಗಾತಿ : (62. [ಸಾಲಗಾರ *- -ತ್ತಿ, (ಆ - ಇತ್ತಿ) 

ಸಾಲಗುಳಿ "ಸಾಲಂಗುಳಿ' ನೋ. 

ಸಾಲಗುಳಿಕ (ನಾ). ಸಾಲಮಾಡುವ ಸ್ವಭಾವದ ವ್ಯಕ್ತಿ : ಅವ್ವಯ್ಕ, ಎಂಥ 
ಸಾಲಗುಳಿಕರು ನೀವು ! (ಭಾಮಿನಿ. ೧೯). [ಸಾಲಗುಳಿ (ಆ ಸಾಲಂಗುಳಿ) + - ಕ) 

ಸಾಲಗೇರಿ "ಸಾಲುಗೇರಿ' ನೋ. 

ಸಾಲಗ್ರಾಮ (ನಾ). ವಿಷ್ಣುವಿನ: ಸ್ವರೂಪವೆಂದೂ ಪೂಜಾರ್ಹವೆಂದೂ 
ಭಾವಿಸಲಾದ, ಸಾಮಾನ್ಯವಾಗಿ ಗಂಡಕೀನದಿಯಲ್ಲಿ ದೊರೆಯುವ ಕಪ್ಪನೆಯ 


೮೪೯೭ 


ಎ 
ಲ 


25 


ಸಾಲವಿದೈ 


ದುಂಡುಕಲ್ಲು : ಸಾಲಗ್ರಾಮ ಶಕ್ತಿ ಲಕ್ಷ್ಮಿ ದುರ್ಗಿ ಎಂಬ ಕಿಲುಕುಳದೈವಮಂ ಪೂಜಿಸಿ 
(ಸರ್ವವ. ೧೭೮-೮೨೯); ತೆಗೆ ತಿಲವನೌಪಾಸನದ ಕೊಳವಿಗಳ , . . ಬೇಳೆಗಳ ಸಾಲಗ್ರಾಮಗಳ 
ದೋಸೆಗಳ ಕಾವಲಿಗಳನೆನುತ ಕಳವಳಿಸೆ ಭೂಸುರರು (ತೊರರಾ. ೫-೮-೭೦); 
ಬಟ್ಟೆಯೊಳ್ಳುಣ್ಯವಶದಿಂದರ್ಭಕನ ಕಣ್ಣೆ ಪುಟ್ಟ ಸಾಲಗ್ರಾಮದೊಂದು ರಮಣೀಯಶಿಲೆ 
ಕಟ್ಟೆಸಕದಿಂದೆ ಕಾಣಿಸಲು (ಜೈಮಿಭಾ. ೨೮-೨೬). [ಸಂ.] 

ಸಾಲಜೇಡು "ಸಾಲ್‌ರಭಾಡ' ನೋ. 

ಸಾಲಣ "ಶಾಲಣ' ನೋ. 

ಸಾಲತ್ತ (ನಾ). ಒಂದು ಪಂಗಡದ ಹೆಸರು : ಪೆರ್ವ್ವಯಲ ಕೆಬರುಂ ತೆನನ್ಹಾಕರುಂ 
ಕೊಳನೆಲ್ಲೂರ ಸಾಲತ್ತರುಂ ವಾರದಲುಂ ಎನೆವ್ವದುಂ ಚರಸಾಕ್ಲಿ (ಎಕ. ೪ (8), ಕೃಷ್ಣನ. 

[?) 

ಸಾಲತ್ತಕಾಡು (ನಾ). ಒಂದು ಸ್ಥಳದ ಹೆಸರು ; ಕಿಜುಮಾಮಿಪಂಳಮೆ ವದಿರಕೆಜೆಐ 
ಸಾಲತ್ತಕಾಡೇಟ್‌ನ ಪೇರೊಟ್ಟೆಏ ಪಗನ್ತೆವಂಳಮೆ ಗೋಸನ್ತನೆ ಕೊಣ್ಣಿನ್ದಗೆಟೆಐ 
(ಎಕ. ೪ (8), ಕೃಷ್ಣನ. ೧೦೫-೭೪ ; ಸು. 890). [ಸಾಲತ್ತ, 3” ಕಾಡು) 

ಸಾಲತ್ತಿ (ನಾ). ಒಂದು ಸ್ಥಳದ ಹೆಸರು : ದುಗ್ಗತಿಗವುಣ್ಣಿಯ ಮಗಂ ನಾಗತಿ 
ಸಾಲತ್ತಿಯ [ತು]ಟುಗೊಳ ಸತ್ತಂ (ಸೌಇಇ. xx, ೪-೪; 878). [?) 

ಸಾಲಪತ್ರ (ನಾ). ಸಾಲವನ್ನು ಪಡೆದ ವೃಕ್ತಿ ಅಥವಾ ಸಂಸ್ಥೆಯು ಸಾಲದ 
ವಿವರ, ನಿಬಂಧನೆ ಮತ್ತು ಹಿಂತಿರುಗಿಸುವ ವಾಗ್ದಾನಗಳೊಂದಿಗೆ 
ಸಾಲಕೊಟ್ಟವರಿಗೆ ಬರೆದುಕೊಡುವ ಪತ್ರ : ಯಾವಾಗ ಮಾರಿದರೂ ತಕ್ಷಣ 
ಅಷ್ಟು ಲೋಹವನ್ನೂ ನಾಣ್ಕವನ್ನೂ ಬೆಲೆಯನ್ನೂ ಕೊಂಡು ತರುವ ಸಾಲಪತ್ರ, 
ಲೇವಾದೇವಿಪತ್ರಗಳೂ ಇರುವುವು (ಹಣಪ್ರ. ೨೮). (ಸಾಲ, *- ಪತ್ರ) 

ಸಾಲಪರ್ಣಿ (ನಾ). ಒಂದು ಬಗೆಯ ಮರ : ಸಾಲಪರ್ಣಿ, ಕೊಳಕುನಾರು 
(ಮೈಔಗಿ ೨೯-೫೭೧). [ಸಂ. ಸಾಲಪರ್ಣಿ। 

ಸಾಲಬಂದಿಕೆ (ನಾ). ಬಟ್ಟೆ, ಮರ, ದಂತ ಮೊದಲಾದುವುಗಳಿಂದ ತಯಾರಿಸಿದ 
ಗೊಂಬೆ , - ಪುತ್ತಳಿ : "ಕನ್ನಡದಲ್ಲಿ "ಮದನಕ್ಕೆ' ಎಂಬುದು ಬಹುಶಃ ಮದನಿಕಾ 
ಎಂಬ ಸಂಸ್ಕತಪದದ ತಮಿಳುರೂಪಾಂತರದಿಂದ ಬಂದಿತೆಂದು ಊಹಿಸಲಾಗಿದೆ. ಶಿಲ್ಪಿಗಳು 
ಇವುಗಳನ್ನು "ಸಾಲಬಂದಿಕೆ', "ಪುತ್ನಳಿ' ಎಂದು ಕನ್ನಡಶಾಸನಗಳಲ್ಲಿ ಕರೆದಿರುವರು 
(ಹೊಯ್ಸವಾ. ೨೬). ಆ ಸಾಲಭಂಜಿಕೆ] '“ 

ಸಾಲಬಡಕ (ನಾ). ಸಾಲ ಮಾಡುವವನು ; ಸಾಲಗಾರ : (8). 

(ಸಾಲ, 3- - ಬಡಕ್ಕ (ಆ - ಬಡಿಕ್ಕ)) 

ಸಾಲಬಡು "ಸಾಲಂಬಡು' ನೋ. 

ಸಾಲಬಾಗೆ, ಸಾಲುಬಾಗೆ (ನಾ). ಒಂದು ಬಗೆಯ ಬಾಗೆಮರ : ಸಾಲಬಾಗೆ, 
ಬೆಳ್ಳಟ್ಟೆ, ಬಿಕುಲ್‌ (ಮೈಣಗಿ. ೪-೬೭). ಸಾಲುಬಾಗೆ : "“ಬಿಕುಲ್‌, ಬೆಳ್ಳಟ್ಟೆ, ಅಥಂಜಿ, 
ಸಾಲುಬಾಗೆ'' (ಸಸ್ಮನಿ. ಆ). [ಸಾಲ್ಮ 4 ಬಾಗೆ) 

ಸಾಲಭಂಜಿಕೆ (ನಾ). ಎ ಸಾಲಬಂದಿಕೆ: ಗೃಹದೇವತೆಯರ್‌ ಸನ್ನದವಾದರೆನಿಸಿ 
ರಂಜಿಸುವ ಮಣಿಮಯ ಸಾಲಭಂಜಿಕೆಗಳೊಳ೦ (ಕಾದಂಪೂ. ೭೯); ಕಮಲಜಂ ನೀಲದಿಂದ 
ಮಾಡಿದ ಸಾಲಭಂಜಿಕೆಗಳೊದವಿ ಜೀವಂದಳೆದವೋ (ಜಚಕಾ. :-೪); ಸಾಲಭಂಜಿಕೆ 
ಗೆತ್ತರಸಂ ನೋಡಿದಂ ಲಲಾಟಕೋಮಲೆಯಂ (ಶಮದ. ೨೪೮ ಪ್ರಯೋ); ಮರಕತದ 
ಸೋಪಾನಗಳ ಸುತ್ತಣ ಸಾಲಭಂಜಿಕೆಗಳ ವಿಲಾಸದಲಿ ಸೊಗಸಿತಾಾ ಮಂಟಪ (ತೊರರಾ. 
೧-೧೩-೮); ಸಾಲಮಣಿಮಯದ ಸೋಪಾನದೊಳ್ನಿಲಿಸಿರ್ಣ ಸಾಲಭಂಜಿಕೆಗಳೊ 
ಎಚಿತ್ರಮೆನೆ ರಂಜಿತ ರಸಾಲಪಲ್ಲವಪಾಣಿಪಾದತಳದಬಲೆಯರ ರೂಪುಗಳ್ಳಣ್ಣೆಸೆದುವು 
(ಜೈಮಿಭಾ. ೩೦-೧೩). [ಸಂ. ಸಾಲಭಂಜಿಕಾ। 

ಸಾಲವಣಿಗ (ನಾ). ಎ ಸಾಲಂಗುಳಿ : ವಣಿಗಪ್ರತ್ಮಯಕ್ಕೆ - ಕೂಟ್ವಣಿಗಂ ಮತ್ತೆ 
ಕೆಲವಟಚೊಳುಂಟು - ಲಂಚವಣಿಗಂ, ಸಾಲವಣಿಗಂ (ಶಮದ. ೨೦೬ ಪ್ರಯೋ). 

(ಸಾಲ, *- - ವಣಿಗೃ) 


೧೦೫-೭೨ ;ಸು. 890). 


45| ಸಾಲವಿದ್ಯೆ (ನಾ). (ಕೋಟೆಯ) ಪ್ರಾಕಾರವನ್ನು ರಚಿಸುವ ಕೌಶಲ : ಆಕೆಯ 
| ಕೈಯೊಳಾ ವಿದ್ಮೆಯಂ ಕೊಂಡು ಕಲ್‌ಪಿ ಮಜುದಿವಸಂ ಸಾಲವಿದ್ಧೆಯಂ ಪ್ರತಿವಿದೈೆಯಿಂ 


ಸಾಲಾಂಬಾಲ 


ಕಿಡಿಸಿ ದುರ್ಲಂಘ್ಮಪುರಮಂ ರಾವಣಂ ಮುತ್ತುವುದುಂ (ಪಂರಾಮಾ. ೧೦-೧೯೩ ವ). 
(ಹಂ. ಸಾಲವಿದ್ಕಾ) 

ಸಾಲಾಂಬಾಲ (ಗು). ಕಠಿಣವಾದ; ಉಗ್ರವಾದ: ಶ್ರೀಬಾಳಾಮೇಲ್ಮಿಖಿಮೇಲೆ 
ಸರ್ಪದ ಮಹಾದನ್ತಾಗ್ರದುಳ್ದಲ್ಹವೊಲ್‌ ಸಾಲಾಮ್ದಾಲತಪೋಗ್ರದಿನ್ನು ನಡದೊ೦ 
ನೂಟೆಣ್ಣುಸಂವತ್ಸರಂ (ಎಕ. ॥ (8, ೨೫-೨ ; ಸು. 700). [7 

ಸಾಲಾಖೈರು, ಸಾಲ್‌ಆಖೈರು (ನಾ). ವರ್ಷದ ಕೊನೆ; ಸಂವತ್ಸರದ ಅಂತ್ಮ: 
ಬಾಕಿ ಏನಾದರೂ ನಿಂತರೆ ಅದು ಸಾಲಾಖ್ಯೆರಿನಲ್ಲಿ ವೃವಸ್ಥೆಯಾಗುತ್ತಿತ್ತು (ಮಹಾವಂ. 
1,೧೮). ಸಾಲ್‌ಆಖೈರು : (8). (ಸಾಲ್ಕ್‌(ಆ ಸಾಲ್ಕು) 3 ಆಖ್ಕೆರು] 

ಸಾಲಾಮಿಸಿರಿ "ಸಾಲಾಮಿಸ್ರಿ' ನೋ. 

ಸಾಲಾಮಿಸ್ತ್ರಿ, ಸಾಲಂಮಿಶ್ರಿ, ಸಾಲಾಮಿಸಿರಿ (ನಾ). ಒಂದು ಬಗೆಯ ಸಸ್ಮ 
ಮತ್ತು ಔಷಧೀಯಗುಣವುಳ್ಳ ಅದರ ಗೆಡ್ಡೆಯಿಂದ ತಯಾರಿಸುವ ಹಿಟ್ಟು : 
ಸಾಲಾಮಿಸ್ರಿ ತೊಲೆ ಮೂರು ಕೊಳವಳಿಕೆಬೀಜ ತೊಲೆ ಮೂರು (ಕಾಮಶಾ. ೨೬೫). 
ಸಾಲಂಮಿಶ್ರಿ : ಸಾಲಂಮಿಶ್ರಿ . . . ಗುಲಾಬನೀರು (ಮುಂಬವ್ಕಾ. ೯೯). ಸಾಲಾಮಿಸಿರಿ : 
(ಕ). [4 ಅರ. ಸಾಲಬಮಿಸ್ರೀ ; ಹಿಂ. ಸಾಲಮವಿಶ್ರೀ ; ಮರಾ. ಸಾಲಂಮಿಶ್ರೀ, ಸಾಲ 
ಮಿಶ್ರೀ./ ಮಲ, ಸಾಲಬ್‌ಮಿಸ್ರೀ ; ತುಳು. ಸಾಲಾಮಿಸ್ರಿ ; ತೆಲು. ಸಾಲಮಿಶ್ರಿ] 

ಸಾಲಾವಳಿ, ಸಾಲುವಳಿ (ನಾ). ಮದುವೆಯನ್ನು ನಿಶ್ಚಯಿಸುವಾಗ ವಧೂವರರ 
ಜಾತಕ, ಮನೆತನ ಇತ್ಮಾದಿ ವಿಷಯಗಳಲ್ಲಿ ಕಂಡುಬರುವ ಹೊಂದಾಣಿಕೆ, 
-. ಸಾಮರಸ್ಕ : ಶಕುನಾ ನಮಗಾದೊ ಸಾಲಾವಳಿ ನಿಮಗಾದೋ ನಾಳೇಯ ಲಗ್ನಾ 
ನಮಗಾದೋ (ಹುಟ್ಟಿಹ. ೧೭೪) ; ಹೆಣ್ಣುನೋಡುವುದೆಂದರೆ ಆ ಕಾಲದಲ್ಲಿ 
ಸುಲಭವಾಗಿರಲಿಲ್ಲ. ವಾವೆ ನೋಡಬೇಕು; ಸಾಲಾವಳಿ ನೋಡಬೇಕು (ನನ್ನೂರು. ೭೦). 
ಸಾಲುವಳಿ : ಕೊಡಬೇಕೆನುತ ಜೋಯಿಸರ ಕರೆಯಿಸಿ ತಾನು ಬಿಡದೆ ಸಾಲುವಳಿ ಕೇಳಿ 
(ಪೂಜ್ಮಚೆ. ೮-೮). 14 ತುಳು. ಸಾಲಾವಳಿ] 

ಸಾಲಾವೃಕ (ನಾ). ೧. ನಾಯಿ; ಶ್ವಾನ. ೨. ಕಪಿ; ಕೋತಿ. ೩. ನರಿ; ಸೃಗಾಲ: 
*"ಸಾಲಾವೃಕಾಹ್ವೃಯಂ ಶ್ವ ಸೃಗಾಲ ಪ್ಲವಗಂಗಳೊಳ್‌ ಪ್ಲವಂಗಮಶಬ್ದಂ'' 
(ವಸ್ತುಕೋ. ೧೩೦-೬೬). [ಸಂ.) 

ಸಾಲಿ, “ಸಾಲ್ಗೆ' ನೋ. 

ಸಾಲ್ಕಿ, ಶಾಲೈ ಸಾಲೆ (ನಾ). ೧. ಬತ್ತ; ನೆಲ್ಲು : “ದಬ್ಬಣಸಾಲಿ' ಪರಾ. 
ಶಾಲೆ: ೧. ಶ್ರೀಜನ್ನ ಕಲ್ಲನಿಲಿಸಿ ಪನ್ನಿರ್ಕೃಣ್ಡುಗ ಬೆದೆಮಣ್ಗೊಟ್ಟಾರ್ದ್ದಿವಸಕೆಣ್ಟೊರ್ಗೀ 
ಶಾಲೆಗೊಡುವೊದು (ಮೈಆರಿ. ೧೯೪೪, ೬-೩; 808 7); ಪಚ್ಚೆಯ ಶಾಲೆಯಂ ಧರಾಲಲನೆ 
ಎಳಾಸದಿಂ ತಳಿದಳೆಂದೆನೆ ಶಾಲೆಯ ಗರ್ದೆ ತೋಜುಗುಂ (ರಾಜಶೇ. ೨-೧೦). ಸಾಲ್ಮೆ : 
೧. ""ಸಾಲೆ - ೧. ಶಾಲೀ ಎ ನೆಲ್ಲು (೨. ಚೇಲ)'' (ತದ್ಭಕೋ. ೪೪). ೨. ಒಂದು 
ಬಗೆಯ ಬತ್ತ : ಭಾರದ್ವಾಜಗೋ ಆಶ್ವಲಾಯನಸೂ ಭಾಗವತ ಸೇವೆಯ ತಿಂಮಣಗೆ 
ಹಲವು ಸಾಲೇ ಭತ್ತ 7೧೧ (ಎಕ. ೪11, ತೀರ್ಥಹ. ೧೯-೬೮ ; 2573). [ಇ ಸಂ. ಶಾಲಿ] 

ಸಾಲಿಕ್ಕು (ಕ್ರಿ). ಒಂದರ ಹಿಂದೊಂದು ಇರು; ಸಾಲುಗಟ್ಟು: ಉಕ್ಕಿತೋ 
ಎಲಯಾಬ್ಬಿಯೆನೆ ಸಾಲಿಕ್ಕಿ ನಡೆದುದು ಸೇನೆ (ಕುವ್ಮಾಕ. ೮-೨೫) ; ಜೀವವ ತೊಣಿದ ಕರಿ 
ತುರಗಗಳ ಸಾಲಿಕ್ಕಿದ ಮೆದೆಯಿಂದ ಮೆಚೆದುದು ರಣಭೂಮಿಯಂದು (ಕಂನಎ. ೧೫-೬೫). 

(ಸಾಲ್‌, *- ಇಕ್ಕು] 

ಸಾಲಿಗ್ಗ (ನಾ). ೧. ಕಡವನ್ನು ಕೊಟ್ಟವನು ; ಸಾಲಗಾರ : ಸಾಲಿಗರ್‌ ಕಲುಗುಂಡಂ 
ತಲೆಗೇಖಿಪರ್‌ ತೊಲಗಿರಲ್‌ ಲಕ್ಷ್ಮೀಕಟಾಕ್ಷೇಕ್ಷಣ೦ (ಸೋಮೇಶ. ೫೧); ಸಾಲವನು 
ಕೊಂಬಾಗ ಹಾಲೋಗರುಂಡಂತೆ ಸಾಲಿಗನು ಬಂದು ಎಳೆವಾಗ ಕಿಬ್ಬದಿಯ ಕೀಲು 
ಮುಲ್‌ದಂತೆ (ಸರ್ವಜ್ಞ. ೧೩೯೧). ೨. ಸಾಲವನ್ನು ಪಡೆದವನು; ಯಣವನ್ನು 
ಹೊಂದಿದವನು : ಸಾಲಿಗನು ಸಾಲವನು ತಿರ್ದಿ ಪೋಪಂತೆ ಪಾಪಕ್ಕೆ ನಿರ್ಣಯಂಗಂಡು 
ನೆಟ್‌ ಪೋಪನಾ ಜೀವನು (ಸಿದ್ದರಾ. ೭-೯) ; ಕವಿವ ನೃಪಾಲಕರು ಭೀಮಂಗೆ ಹರಣದ 
ಸಾಲಿಗರು ಸಂದಣಿಸಿತಬುಜವ್ಕೂಹದಗ್ರದಲಿ (ಕುವ್ಮಾದ್ರೋ. ೧೨-೨೭) ; ಬೆಂಡಿರದೆ 
ಮುಳುಗಿದರು ಗುಂಡೆದ್ದು ತೇಲಿದರು ಬಂಡಿಯ ನೊಗವು ಚಿಗಿತರೂ ಸಾಲಿಗನು 
ಕೊಂಡದ್ದು ಕೊಡನು (ಸರ್ವಜ್ಞ. ೧೩೯೭). (ಸಾಲ, + - ಇಗ] 


೮೪೯೮ 


ಟಾ 


25 


ಸಾಲಿಡು 


ಸಾಲಿಗ, ಸಾಳಿಗೆ, (ನಾ). ಸೀರೆ ಮುಂತಾದುವನ್ನು ನೇಯುವವನು ; ನೇಕಾರ: 
ಇರುಳ್‌ ಪೊಅಮಟ್ಟು ಪಾಟಳೀಪುತ್ರಮಂ ಪೊಕ್ಕು ಪಸಿದು ಸಾಲಿಗರ ಮನೆಯಂ ಪೊಕ್ಕು 
ಸಾಲಿಗರ ಬಿರ್ದಿಯನುಣಲ್ವೇಡಿದೊಡೆ (ವಡ್ಡಾರಾ. ೧೮೮-೧೬) ; ಸಾಲಿಗನ ಕೈಯೊಳ್‌ 
ದೂದವಿಯಪ್ಪವಳ್‌ ವೃಥಾ ಮೂಗಂ ಕೊಯಿಸಿಕೊ೦ಡಳ್‌ (ಪಂಚತಂ.೨೯-೧೯) ; ಕಾಸಿ 
ಕಮ್ಮಾಅನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗ[ಪಾತಾಂ. ಸಾಲಿಗಾರ]ನಾದ 
ವೇದವನೋದಿ ಹಾರುವನಾದ (ಬಸವ. ೫೯೧) ; ಮೂಡಲಾಗಿ ಹೋದ ಸಾಲಿಗರ ಕೇರಿಯ 
ಮಗ ಗರವಾರಗಳನು ಆ ಮೂಡಬಾಗಿಲ ಸುಂಕವನೂ . . . ಧಾರೆಯನೆಅದು ಕೊಟಂಥಾ 
ಧರ್ಮ್ಮಶಾಶನಕೆ ಶುಭಮಸ್ತು (ಸೌಇಇ. 1-8, ೪೭೬-೧೩; 1506). ಸಾಳಿಗ್ಗೆ : ಮಣಿಗಾಅ 
ಪದ್ಮಸೆಟ್ಟಿ . . . ಸಾಳಿಗೆ ಮಾಚಿಸೆಟ್ಟಿಯೊಳಗಾಗಿ ಸಮಸ್ತವಣಿಗ್ಹಾರ್ಮಿಕರುವಂ 
ಮಹನೀಯ ಪಃಷದಂ ಮಾಡಿ (ಎಕ. ೪1 ಶಿಕಾರಿ, ೧೧೯-೬೮ ; 1181). 

(ಸಾಲೆ, + - ಇಗ] 

ಸಾಲಿಗಸಮಯ (ನಾ). ನೇಯ್ಸಯವರ ಮಂಡಲಿ; ನೇಕಾರರ ಸಂಘ: 
ಸಾಲಿಗಸಮಯಂಗಳ್‌ ಗೌಡಮುಖ್ಯವಾಗಿ ನೂಲ ಪರ್ವಕ್ಕೆ ವರ್ಷಂಪ್ರತಿ ಒಕ್ಕಲಲ್ಲಿ 
ವೀಸವಯ್ದಂ ಕೊಟ್ಟರ್‌ (ಎಇ ೪, ೧೯-೬೩ ; 1161). [ಸಾಲಿಗ 3- ಸಮಯ) 

ಸಾಲಿಗ್ರಾಮ, ಸಾಲಿಗ್ರಾವ, ಸಾಳಿಗ್ರಾವ (ನಾ). ಎ ಸಾಲಗ್ರಾಮ : ಅವನೇ 
ಹೋಗಿದ್ದಾನೆ. ಇನ್ನೆಂತಹ ಸಾಲಿಗ್ರಾಮವನ್ನು ತರುವನೋ ನೋಡೋಣ (ಸವ& ೮೨); 
ದೊಡ್ಡವರು ಎಲ್ಲರಿಗೂ ದೊಡ್ಡವರು. ಅಂಥವರನ್ನು ನಮ್ಮವರು ನಿಮ್ಮವರೆಂದಾಡುವುದು 
"ಇದು ನನ್ನ ದೇವರ ಪೆಟ್ಟಿಗೆ-ಅದು ನಿನ್ನ ದೇವರ ಪೆಟ್ಟಗೆ' ಎಂದು ಪ್ರತ್ಕೇಕ ಸಂಪುಟಗಳಲ್ಲಿ 
ಸಾಲಿಗ್ರಾಮಗಳನ್ನು ಕಟ್ಟಿಟ್ಟುಕೊಂಡಂತೆ ! (ಕಭವಿ. ೫ ಮುನ್ನುಡಿ). ಸಾಲಿಗ್ರಾವ : (8). 
ಸಾಳಿಗ್ರಾವ : ನದಿಯೊಳಿರ್ಪ ಕಲ್ಲೆಲ್ಲಂ ಸಾಳಿಗ್ರಾವಂ ವಲಂ (ರಾಮಾಶ್ವ. ೭೯-೮). 

[£ ಸಂ. ಸಾಲಗ್ರಾಮ) 


ಸಾಲಿಗ್ರಾವ "ಸಾಲಿಗ್ರಾಮ' ನೋ. 
ಸಾಲಿಡು (ಕ್ರಿ). ೧. ಸಾಲನ್ನು ರಚಿಸು; ಪಂಕ್ತಿಮಾಡು : ರಿಸಿಯರ್‌ ಕನ್ನಮಿಕ್ಕಿ 


ತಮ್ಮ ಬಸದಿಯೊಳ್‌ ಕಸವರಮನೊಟ್ಟಿಟ್ಟು ಸಾಲಿಟ್ಟಂತಿರೆ (ವಡ್ಡಾರಾ. ೧೧೭-೧೦) ; ಪೆಣನಂ 
ಸಾಲಿಟ್ಟವೋಲಾಗೆ ಮೇದಿನಿಯೊಳ್‌ ಖಚರಸೇನೆ ಬೀಟ್‌ ಬಯಲಾದತ್ತಾಗಸಂ (ಪಂರಾಮು. 
೯-೬೯) ; ಕೆಂದಾವರೆವೂಗಳಂ ತರದೆ ಕೇಸಡಿ ಸಾಲಿಡೆ ಬಿಂಕದಿಂ ನೆಗಲ್ಲಾವಗಮೋಲಗಿಪ್ಪ 
ಸಲ್‌ಮಿಂಡಿಯರೊಪ್ಪಿದರೆತ್ತೆ ನೋಟ್ಪೊಡಂ (ಕಬ್ಬಕಾ. ೧೩೩). ೨. ಸಾಲಾಗಿರು; 
ಪಂಕ್ತಿಗೊಳ್ಳು : ಸಾಲಿಟ್ಟು ಬೆಳೆದಡಕೆಗಳ . . . ಕಡಲಿಟ್ಟು ಸುರಿ ಸುಧಾರಸದ 
ಹೊಂಗಟ್ಟುಗಳ ಫಲಭೂಜರಾಜಿಯ ಕಿತ್ತನಾ ಹನುಮ (ತೊರರಾ. ೫-೪-೫) ; ಕಟ್ಟಿದುವು 
ಮನೆಮನೆಯ ಮುಂದಾಗಲಿರದೆ ಸಾಲಿಟ್ಟುವು ಮಕರತೋರಣಂಗಳಾಕಾಶಮಂ 
ಮುಟ್ಟಿದುವು ಕೇತನಪ್ರತತಿಗಳ್‌ (ಚೆಬಪು. ೬-೫೨). ೩. ಒ೦ದರ ಹಿಂದೊಂದು ನಡೆ ; 
ಸಾಲಾಗಿ ಚಲಿಸು : ಥಟ್ಟು ಮುರಿದುದು ಕೂಡೆ ತೆರೆ ಸಾಲಿಟ್ಟ ಸಾಗರದಂತೆ (ಕುವ್ಮಾಭೀ. 
೮-೬೪) ; ಬಟ್ಟಬಲ್ಕ್ಮೊಲೆಯ ಭಾವೆಯರಾಯತಿವೆತ್ತು ಪಟ್ಟಣದಿಂ ಪೊಅಮಟ್ಟು ನೆಟ್ಟನೆ 
ಸ್ಮರನಿರ್ದ ನಂದನದೆಡೆಗೆ ಸಾಲಿಟ್ಟುದನೇಕಸಂಬ್ರ ಮದಿ (ಮೋಹತ. ೫-೨೯). 
೪. ಹೊರಸೂಸು; ಚೆಲ್ಲು; ಬೀರು :-ನಗೆಮೊಗದಿಂ ಮುಗುಳ್ನಗೆ ತುಳುಂಕೆ 
ಬಳಲ್ಮುಡಿಯಿಂದರಲ್ಲಳಲ್ಲುಗೆ ನಿಡುಗಣ್ಣಳಿಂ ಪೊಳೆಪು ಸಾಲಿಡೆ , . . ಗೋಪಿ ಡಕ್ಕೆಯ 
ಲಯಕ್ಕೆ ಪೆಅಳ್‌ ಜತಿಮೆಟ್ಟುತಾಡಿದಳ್‌ (ಜಗಎ. ೫-೧೫) ; ಅಸಿ ಪರಶು ಪಟ್ಟಿಸ 
ಮುಸುಂಡಿಪ್ರಸರದಾರಾಪಾತದಲಿ ಮೈ ಬಸಿಯೆ ರಕುತದ ಸಾರ ಸಾಲಿಡೆ 
ಬಲದೊಳೊಳಹೊಕ್ಕ (ಕುವ್ಮಾದ್ರೋ. ೧೫-೬೩) ; ಸಾಲಿಡುವ ಕಂಬನಿಯ ಮಲುಕದ 
ಮಾಲೆಗಿಚ್ಚಿನ ಚುಚ್ಚಿನಂಗದ ಬಾಲೆ ಬಾಯ್ರಿಡುತೀಕ್ಷಿಸಿದಳಾಸುರದ ಮಸ್ತಕವ (ತೊರರಾ. 
೬-೧೨-೨೬). ೫. ಹರಡು; ಚೆಲ್ಲು: ಸೂಸುವ ಮಿದುಳ ಮೊಗೆದೆಣ್ಣೆಸೆಗೆ ಸಾಲಿಡುವ 

. ಕಿಳೌಯ ಬರಿಕ್ಕೆ ಬಿಡಿಸಿದವು ಹುಟ್ಟಾಗಿ ಯಮರಾಜನ ಪರಿಗ್ರಹಕೆ (ಕುವ್ಮಾಭೀ. 
೬. ಉಂಟುಮಾಡು; ಒದಗಿಸು: ಶಿರೀಷದ ಮುಾಲೆಯಂ 
ಪ್ರಭಾಮಾಲೆಯಿನೇಟ್‌ಸುತ್ತಿರೆ ಭುಜಂ ನಖಮಾಲೆ ಮಯೂಖಮಾಲೆಯಂ ಸಾಲಿಡೆ 
ಬಾಲೆ ಬಂದು ವನಮಾಲಿಗೆ ಮಾಲೆಯನೊಲ್ಲು ಸೂಡಿದಳ್‌ (ಜಗಎ. ೧೦-೮೪); ಬಿಂಕದಿಂ 
ಕೊಂಕಿ ನಿಂದು ಕಂಕಣರುಣರುಣತ್ಕಾರಂ ಸಭೆಯ ಕಿವಿಗೆ ಸವಿಗಳಂ ಸಾಲಿಡೆ 


೪-೮೨). 


ಸಾಲಿಪೈಠಣೆ 


ಸೂಳಟಾೌದಿಕ್ಕುವ ಚಾಮರಗ್ರಾಹಿಣಿಯರೊಳಂ (ಗಿರಿಕ. ೨-೧೦೫ ವ) ; ತವರಾಜದ ಸಿರಿಯಂತಿರೆ 
ಸವಿಯಂ ಸಾಲಿಡುವುದಖಿಳಬುಧತತಿಗೆಲ್ಲಂ ಕಿವಿಯೊಳ್‌ ನಾಗೇಂದ್ರನ ನಿಜಕವಿತೆಯ 
ಕನ್ನಡದ ನುಡಿಯ ಬೆಡಗಿನ ಗಡಣಂ (ಪಣ್ಕಾಸ್ರ. ೧-೩೧). (ಸಾಲ್‌, + ಇಡು] 

ಸಾಲಿಪೈಠಣೆ (ನಾ). ಒಂದು ಬಗೆಯ ಬಟ್ಟೆ, : ಆಲವಟ್ಟ ನ ಬೀಸಿ ಗಂಗನನಾವರಿಸಿ 
ಸಾಲಿಪೈಕಣೆಯನು ತೊಡಿಸಿ ಮೇಲುಕುಲಾಯವನಕ್ಕಿ ಭ್‌.. "ಲ್ಲ 
ತೊಡಿಸಿದರು (ಜಿನರಾ. ೯-೪೯). [ಸಾಲಿ (ಆ ಸಾಲೆ) *- ಪೈಠಣೆ (ಆ ವೈಠಣಿ)) 

ಸಾಲಿಯಾನ “ಸಾಲಿಯಾನಾ' ನೋ. 

ಸಾಲಿಯಾನಾ, ಸಾಲಿಯಾನ, ಸಾಲ್ಲೀಯಾನಾ (ಅ). ಒಂದು ವರ್ಷಕ್ಕೆ ; 
ವರ್ಷ ೦ಪ್ರತಿ : ಅಂಥವನು ಸಾಲಿಯಾನಾ ೧೦ ರೂಪಾಯಿಗೆ ಕಡಿಮೆ ಇಲ್ಲದಂತೆ 
ಕಂದಾಯ ಕೊಡುವ ಜಮಾನ್‌ ಹಿಡುವಳೀದಾರನಾಗಿರಬೇಕು ಅಥವಾ ಸಾಲಿಯಾನಾ 
೧೦ ರೂಪಾಯಿಗಿಂತ ಕಡಿಮೆ ಇಲ್ಲದಂತೆ ಪೂರಾ ಕಂದಾಯ ಬೀಳುವ ಇನಾಂಜಮಾನನ್ನು 
ಪಡೆದಿರಬೇಕು (ಗ್ರಾಮಾಕ. ೧೨). ಸಾಲಿಯಾನ : ಭೂಮಿ ವುತ್ತಾರ ಹೋಗಲಾಗಿ 
ಸಾಲಿಯಾನ ಜೋಡಿ ೩೩॥ ೧॥ ಬರುತ್ತಾಯಿದ್ದದ್ದು ಸರಿಯಷ್ಟೆ (ಮೈಆರಿ. ೧೯೩೪, 
೫೨-೧೦ ; 1812). ಸಾಲ್ಲೀಯಾನಾ : ಸಾಲ್ಲೀಯಾನಾ ಕಂಟಿರಾಯಿ ಐದುವರಹಾದ 
ಪ್ರಕಾರಾ ಜೋಡಿ ತೆಗೆದ್ದುಕೊಂಡು (ಮೈಲರಿ. ೧೯೨೯, ೯೪-೪೬ ; 1813). 

[೯€- ಪಾರ. ಸಾಲಿಯಾನಾ; ಹಿಂ. ಸಾಲಾನಾ, ಸಾಲಿಯಾನಾ ; ಮರಾ. ಸಾಲನಾ, 

ಸಾಲಿನಾ, ಸಾಲೀನಾ) 

ಸಾಲಿಸು (ಕ್ರಿ). ೧. ಸಾಲವನ್ನು ಕೊಡು ; ಕಡವನ್ನು ನೀಡು : ತನ್ನಂ ತಪದಿಂ 
ನೋಯಿಸದುನ್ನತಿಯಂ ದಿವ್ಮಭೋಗಮಂ ಬಯಸುವ ಗಾಂಪಂ ನೆಟ್‌ ಪೋಲ್ಕುಂ 
ಸಾಲಿಸದಿನ್ನಳಿಪಿಂ ಬಡ್ಡಿವೇಡಿ ಮಲುಗುವ ಮರುಳಂ (ಛ'ರ್ಮಾಮೃ. ೬-೧೫೬). 
೨. ಸಾಕುಮಾಡು; ನಿಲ್ಲಿಸು: ಆಲಿಸುತೆ ಬೇಗಮೋಹೋ ಸಾಲಿಸಿಮೆನೆ ವಿರಸಮಪ್ಪ 
ಕಬ್ಬಂಬೇಖ್ತಾಲೋಲತೆಯಿಂದಂ ಬ(ರೆಬರೆ]ದೋಲೆಗಳಂ ಕಿಡಿಸುವಂತು ತಾಟೊಳು 
ಪಗೆಯೇ (ಬಂಹರಿ. ೧-೧೧). (ಸಾಲ್‌, * - ಇಸ್ಕು! 

ಸಾಲಿಆ್‌ (ಕ್ರಿ). ಸಾಲಾಗಿರು; ಪಂಕ್ತಿಗೊಳ್ಳು : ಸಾಲಿಳ್‌ದಳಿ ಕವಿದಿರೆ 
ಪೂಮಾಲೆಯನಮರ್ದೆತ್ತಿ ಪಿಡಿದ ಕಾಮಿನಿಯೊರ್ವಳ್‌ ಲೀಲೆಯಿನಲರ್ವಿಲ್ಲಂ 
ಪೂಗೋಲಂಗಿರದೆತ್ತಿ ಕೊಡುವ ರತಿಯಂ ಪೋಲ್ತಳ್‌ (ವೃಷವಿ. ೪-೮೬). 

ಸಾಲ್‌, * ಇಚ್‌.) 

ಸಾಲೀವೊಗೆ (ನಾ). ಒಂದು ಸ್ಥಳದ ಹೆಸರು : ಎಡೆವೊಟಲ್ಲಾಮವಿಷಯೇ 
ಸಾಲೀಮೊಗೆನೋ(ನಾ)ಮಗ್ರಾಮಸ್ಫೋದಕಂ ಸಹಿರಂಣ್ಮಂ ಅಕರಮಭಟಪ್ರವೇಶಂ 
ಸಸರ್ವ್ವವಾ(ಬಾ)ಧಾಪರಿಹಾರೋ ದತ್ತೆಃ (-ಇಆ. 71%, ೧೫೦-೨೩; 682). |? 

ಸಾಲು "ಸಾಲ್‌,' ನೋ. 

ಸಾಲು "ಸಾಲ್ಕ್‌' ನೋ. 

ಸಾಲ್ಕು, ಸಾಲ್‌ (ನಾ). ವರ್ಷ ; ಸಂವತ್ಸರ : ಇಡೀ ಸಾಲು (ವರ್ಷ) ಬೆವರನ್ನು 
ಸುರಿಸಿ, ಎದೆಯ ರಕ್ತವನ್ನು ಭೂಮಿತಾಯಿಗೆ ಬಸಿದು ಬೆಳೆದ ಕಬ್ಬನ್ನು ಆಲೆಯಾಡಿ, 
ಬೆಲ್ಲದಡಿಗೆಯನ್ನು ಕಂಡಾಗ ರೈತರಿಗಾಗುವ ಹೆಚ್ಚಳ ಹೇಳತೀರದು (ಕವಿಕೋ. ೫, ೧೭). 
ಸಾಲ್ಮ್‌ : 6). (ಆ- ಪಾರ. ಹಿಂ. ಮರಾ. ಸಾಲ್‌) 

ಸಾಲುಗಂಬ "ಸಾಲುಗಂಭ' ನೋ. 

ಸಾಲುಗಂಭ, ಸಾಲುಗಂಬ (ನಾ). ಸಾಲಾಗಿ ಕಟ್ಟಿರುವ ಕಂಭ : ವೈಡೂರ್ಯದ 
ಬಲುಬಿತ್ತಿ ಪಚ್ಚೆಯ ಸಾಲುಗಂಬ' ಇತ್ತರದೊಳಗಾಸ್ತಾನಮಂಟಪದೊಳು 
ಬಿತ್ತರದೊಳಗೊಪ್ಪಿದುವು (ಕಂನಎ. ೨೦-೨೮). ಸಾಲುಗ೦ಬ : ಓಲಗಶಾಲೆಯ 
ರನ್ನಕುರುಜುಗಳ ಸಾಲುಗಂಬಗಳ ಮಜೌಯಲಿ . . . ಮುದ್ದುಬಾಲಕಿಯರು ರಾಜಿಸಿದರು 
(ಕಂನವಿ. ೨೧-೨೪). [ಸಾಲ್ಕು (< ಸಾಲ್ಕ್‌) * ಕಂಭ! 

ಸಾಲುಗಟ್ಟು "ಸಾಲ್ಗಟ್ಟು' ನೋ. 

ಸಾಲುಗನ್ನಡಿ (ನಾ). ಸಾಲಾಗಿ ಜೋಡಿಸಿದ ಕನ್ನಡಿ : ಹೊನ್ನಾನೆಗಲ್ಲಿಂದ 
ಹೊಳೆವಳಿಗೆಯ ಸಾಲುಗನ್ನಡಿಯಿಂದ ಗೋಡೆಗಳ ಕಿನ್ನರಕಿಂಪುರುಷರ ಚಿತ್ರದಿಂದ 
ಸಂಪನ್ನಗೃಹಗಳು ಮೆಚೆದುವು (ಭರಚ. ೧೫-೨೪). (ಸಾಲ್ಲು (ಆ ಸಾಲ್ಕ್‌) * ಕನ್ನಡಿ) 


25 


45 


೮೪೯೯ 


ಸಾಲುವ 


ಸಾಲುಗುಜಸ್ತಾ "ಸಾಲುಗುದಸ್ತಾ' ನೋ. 

ಸಾಲುಗುದಸ್ತಾ, ಸಾಲುಗುಜಸ್ತಾ (ನಾ). ಕಳೆದ ವರ್ಷ; ಹಿಂದಿನ ವರ್ಷ: (4). 
ಸಾಲುಗುಜಸ್ತಾ : (8). [4- ಮರಾ. ಸಾಲಗುದಸ್ತ) 

ಸಾಲುಗುದಸ್ತಾಬಾಕಿ (ನಾ). ಕಳೆದ ವರ್ಷದ ಬಾಕಿ ; ಹಿಂದಿನ ವರ್ಷದ ಉಳಿಕೆ: 
ಸಾಲುಗುದಸ್ತಾಬಾಕಿಯಲ್ಲಿ ಒಂದು ಕಾಸೂ ಬಾಕಿ ನಿಲ್ಲದಂತೆ ಶ್ರಾವಣ ಶುದ ೧೫ರೊಳಗೆ 
ವಸೂಲು ಮಾಡಬೇಕು (ಮಹಾವಂ. 11, ೬೫). [ಸಾಲುಗುದಸ್ತಾ ೬ ಬಾಕಿ] 

ಸಾಲುಗೇರಿ, ಸಾಲಗೇರಿ (ನಾ). (?): ನಾನು. . . ಸ್ತ್ರೀವೇಷವನ್ನು ಹಾಕಿಕೊಂಡು 
ಅರಮನೆ ಸಾಲುಗೇರಿಯಲ್ಲಿ ಕೆಲಸಕ್ಕೆ ಸೇರಿ ಚೆಲುವಾಂಬಾವನ್ನು ಭೇಟಿಮಾಡಿ 
ಅವಳನ್ನು ಕರೆದುಕೊಂಡು . . . ನಮ್ಮೂರಿಗೆ ಸೇರಬೇಕೆಂಬ ಯೋಚನೆಯು ಬಂತು 
(ಚೆಂಗಾಳ್ವ. ೪೮೭). ಸಾಲಗೇರಿ : ಮೈಸೂರ ಅರಮನೆಯು ಶಿಥಿಲವಾಗಿದ್ದುದರಿಂದ ಜಂತದ 
ತೊಟ್ಟಿ . . . ನಾಮತೀರ್ಥದ ತೊಟ್ಟಿ ಮುಂತಾದ ತೊಟ್ಟಿಗಳನ್ನೂ ಒಳಬಾಗಿಲಲ್ಲಿ 
ಸಾಲಗೇರಿಗಳನ್ನೂ ವಿಸ್ತಾರವಾಗಿ ಕಟ್ಟಿಸಿ (ಮಹಾವಂ. 1, ೮೦). [?] 

ಸಾಲುಗೊಳ್‌ "ಸಾಲ್ಗೊಳ್‌' ನೋ. 

ಸಾಲುಗೊಳಿಸು "ಸಾಲ್ಗೊಳಿಸು ' ನೋ. 

ಸಾಲುಗೊಳ್ಳು "ಸಾಲ್ಲೊಳ್‌ ನೋ. 

ಸಾಲುತೋಪು (ನಾ). (ರಸ್ತೆಯ ಎರಡು ಪಕ್ಕಗಳಲ್ಲೂ ಇರುವ) ಸಾಲುಮರ: 
(8). [ಸಾಲು (ಆ ಸಾಲ್‌) 4 ತೋಪು] 

ಸಾಲುದಲೆ "ಸಾಲ್ಲಲೆ' ನೋ. 

ಸಾಲುದೆರೆ (ನಾ). ಒಂದರ ಹಿಂದೊಂದರಂತೆ ಬರುವ ಆಲೆ : ತುರಗನಿಕರ 
ಸಾಲುದೆರೆ ಮದಗಜಗಳು ಗಿರಿ ಡಾಳಿಪ ಚಾಮರಾಳಿ ಮೆಲೆವ ಶಫರಿ ಬೆಳ್ನೊಡೆ ನೊರೆಯೆನೆ 
ಬಲಶರಧಿಯ್ಯೆತಂದುದು (ಕಂನಎ. ೧೨-೩). (ಸಾಲ್ಮು (೬ ಸಾಲ್ಮ್‌) + ತೆರೆ] 

ಸಾಲುಧೂಪ (ನಾ). ಒಂದು ಬಗೆಯ ಧೂಪದ ಮರ; ಬಿಳಿಗುಗ್ಗುಳದ 
ಮರ : ಧೂಪದ ಮರ, ಸಾಲುಧೂಪ, ಬಿಳೀಗುಗ್ಗಲ, ಬಿಳಿಡಾಮರ್‌, ಹಾಗಡಮರ, 
ಉಗುಳುಧೂಪ (ಮೈಔಗಿ ೭೭-೧೫೭೬). [ಸಾಲ್ಕು + ಧೂಪ] 

ಸಾಲುಬಾಗೆ "ಸಾಲಬಾಗೆ' ನೋ. 

ಸಾಲುಮಂಟಿಗೆ (ನಾ). ಕಾಲುಬೆರಳಿಗೆ ಧರಿಸುವ ಒಂದು ಬಗೆಯ ಆಭರಣ: 
ಕಾಲುಂಗುರವ ಕದ್ದು ಮೇಲೆ ಪಿಲ್ಲಿಯ ತೆಗೆದು ಸಾಲುಮಂಟಿಗೆಯನಿಳುಹಿದ (ಗುಂಡುಸು. 
೩-೧೬೦). [ಸಾಲ್ಕು 3 ಮಂಟಿಗೆ (ಎ ಮೆಂಟಿಕೆ)] 

ಸಾಲುಮಣೆ (ನಾ). ರಾಗಿ ಮುಂತಾದುವುಗಳ ಪೈರನ್ನು ಸಾಲಾಗಿ ನಾಟಿ 
ಮಾಡಲು ಅನುಕೂಲವಾಗುವಂತೆ ಉಕ್ಕೆಹೊಡೆಯುವ ಸಾಧನ : ರೈತರು 
ರಾಗಿ ನಾಟಿಮಾಡುವ ಮುನ್ನ ಸಾಲುಮಣೆ ಹೊಡೆಯುತ್ತಾರೆ (ರೂಢಿ). 

[ಸಾಲ್ಕು ( ಸಾಲ್‌) * ಮಣೆ) 

ಸಾಲುಮರ "ಸಾಲ್ಮರ' ನೋ. 

ಸಾಲುಮಳಿಗೆ "ಸಾಲ್ಮಳಿಗೆ ' ನೋ. 

ಸಾಲುಮೂಲಿಗ (ನಾ). ವ್ಯಾಪಾರಿಗಳ ಒಂದು ವರ್ಗಕ್ಕೆ ಸೇರಿದವನು : 
ಹರದರುನ್ನತರು ಮುನ್ನುರಿದಂಡಮಂ ಕಬ್ಬಿಲರನಪಿಳಸಾಲು!ಪಾರಾಂ. ನಾಲ್ಕು) 
ಮೂಲಿಗರನದಿದೆನ್ನದಿಹ ಪರಿಜನವನೈದೆ ನೆರಹಿದರು ನೆರೆಯಿತ್ತು ಮಿಗೆ ಭೂಮಿ 
ಬೆಸಲಾದಂತಿರೆ (ಸೋಮಚ. ೪-೫೦). ([ಸಾಲುಮೂಲೆ 4+ - ಇಗ] 

ಸಾಲುಮೂಲೆ (ನಾ). ವ್ಯಾಪಾರಿಗಳ ಒಂದು ವರ್ಗ ; ಹರದರ ಒಂದು ಪಂಗಡ: 
ಸಾಲುಮೂಲೆಯವರ ವೊಪ್ಪ ಶ್ರೀಗಣೇಶ್ವರ ಗವಜೇಶ್ವರದೇವರು (ಎಕ. ೪, ಬೇಲೂರು. 
೭೫-೧೩೩; 1382) ; ಆಯಿವತ್ತಾಟುದೇಶದ ಸಾಲುಮೂಲೆ ಸಮಸ್ತಹಲರು ಪಣಸ್ಟಾಳ 
ಸಹಿತವಾಗಿ ಕೂಡಿ (ಎಕ. ೫. ಬೌರಿಂಗ್‌. ೭೨-೧೦ ; 14607). (7) 

ಸಾಲುವ (ನಾ). ಎ ಸಾಲುಮೂಲಿಗ : ತಲಕಾಡ ಹಮುಗಿಯನು ಗವುಡುಗಳು 
ಅಣ್ಣತಮ್ಮ ಸಾಲುವರು xx ಏ ೫ ಮಗ್ಗದ ಹುರುಳಗವುಡ ಬಿದಿಯಗವುಡ ಏಚಗವುಡ 
ಆ ಮಕ್ಕಳು ಚನ್ಹು ೫೫x ದವನು ೩% ಮಾಡಿ ಹೊಯಿಸ್ಸಳಪಟ್ಟಮಂ ಕಟ್ಟಿಸಿಕೊಣ್ಣು 

(2) 


(ಎಕ. 2೧/೭ ತಿಪಟೂ. ೧೫೭-೧೮ ;?). 


ಸಾಲುವಲೆ 


ಸಾಲುವಲೆ "ಸಾಲ್ವಲೆ' ನೋ. 

ಸಾಲುವಳಿ "ಸಾಲಾವಳಿ' ನೋ. 

ಸಾಲುವಿಡಿ "ಸಾಲ್ವಿಡಿ' ನೋ. 

ಸಾಲುಳು (ಕ್ರಿ). ಸಾಲಾಗಿ ಉಳು; ಸಾಲುಕ್ಕೆಯನ್ನು ಮಾಡು : ಚೆಲುವುನೆಲ 
ಸಾಲುತ್ತು, ಕಲೆಯ ಹೊಂಬೆಳೆಯಿಟ್ಟು ನಗಿಸಿದರು ನಾಡನು, ಕಡಿದು ಕಗ್ಗಾಡನು 
(ಹೊಂಗಳು. ೨೨-೧೫). [ಸಾಲು (ಆ ಸಾಲ್ಕ್‌) 4 ಉಳು (ಆ ಉಖ್‌)) 

ಸಾಲೆ (ನಾ). ೧. ಗುಳ್ಳೆಗಳ ಸಾಲು : "ಬೆಮರ್ಸಾಲೆ' ಪರಾ. ೨. ಉಳುವಾಗ 
ನೇಗಿಲಿನಿಂದುಂಟಾಗುವ ಗೆರೆ; ಉಕ್ಕೆ: ಮೂ೦ಡಿ ತೂಮ್ಬು ದೇವಭೋಗಂ 
ಈ ಕಟನಿ ಫಲಮಾ ಕೊಣ್ಣು ಬೆಳೆಸಿ ನಾಗೊಮ್ಮೆಯುಂ ಸಾಲೆ ಉಳುವದು (ಎಕ x 
ಕೋಲಾರ. ೧೧-೧೦; 753). [ಆ ಸಾಲ್‌] 

ಸಾಲ್ಕೆ, ಶಾಲೆ, ಸಾಲಿ ಸಾಳಿ (ನಾ). ೧. ಅರಿವೆ; ಬಟ್ಟೆ; ವಸ್ತ್ರ: 
ಕಡುಸಣ್ಣಸಾಲೆಯುಡಿಗೆಯ ಪಂಚರತ್ನದೊಳ್ತೊಡಿಗೆಯ ವಿಲಾಸಿನಿಯರೇಳ್ತಂದರ್‌ 
(ಸೌಂದಪು, ೭-೪೧); ತಾಯಂತೆ ಮಕ್ಕಳು, ನೂಲಂತೆ ಸಾಲೆ (ಗಾದೆ). ೨. ಸೀರೆ : ಗಟ್ಟಿಕುಚ 
ನಸುದೋಜುವಂದದೊಳುಟ್ಟ ಸಾಲೆಯ ಮೇಲುದೊಪ್ಪಿರೆ ದಿಟ್ಟೆಯೊರ್ವಳು 
ನಿಂದಳಂಗಜನಲಗಿನಂದದಲಿ (ಜವಂಚ. ೧೭-೩೩). ೩. ನೇಕಾರರ ಒಂದು ಪಂಗಡ: 
ನೇಯ್ಲಾರರೂ, ಪಂಚಾಂಗಕರ್ತರೂ, ವರ್ಣಗಾರರೂ . . . ಪಟ್ಟೆಗಾರ, ಸಾಲೆ, ಸೇಣೆಯ 
(ತುಳುನಾ. ೧೭೩). "ಪಡಸಾಲ್ಕೆ', “ಪದ್ಮಸಾಲೆ' ಪರಾ. ಶಾಲೆ, : ೨. ಹಾಲ ಸುಂಕವ 
ಬೇಡಿ ಕೋಲನ್ನೆ ಅಡ್ಡಕಟ್ಟ ಶಾಲೆಯ ಸೆಳೆಕೊಂಡು ಹೇಳದೋಡಿದ ಕೃಷ್ಣ (ಪುರಂದ. 
೧-೯೧-೧); ಪಚ್ಚೆಯ ಶಾಲೆಯಂ ಧರಾಲಲನೆ ವಿಳಾಸದಿಂ ತಳೆದಳೆಂದೆನೆ ಶಾಲೆಯ 
ಗರ್ದೆ ತೋಟುಗುಂ (ರಾಜಶೇ ೨-೧೦); ನಮ್ಮೂರ ಪುರೋಹಿತರು ಹೊಳೆಯಲ್ಲಿ ಸ್ನಾನಕ್ಕೆ 
ಇಳಿಯುವುದಕ್ಕೂ ಮೇಲುಗಡೆ , . . ಹೆಂಗಸರು ಶಾಲೆ ಕುಕ್ಕುವುದಕ್ಕೂ ಸರಿಹೋಗಿದೆ 
(ಷೇಮಾನ. ೨). ಸಾಲಿ : ೨. ಒಡನುಟ್ಟ ಸಾಲಿಯ ನಿಚ್‌ಯೊಳಗಳವಟ್ಟ ಕಡುಬೆಲ್ವ 
ಕಾಂಚಿಯ ದಾಮ ಜಡೆ ತುಂಬಿದ ಪೊಸರದ ಪೂರ್ತಿಯ ಸಿದ್ದಿ ಮಡದಿಯ್ಕೆತಂದಳರ್ತಿಯಲಿ 
(ಕಂಸವಿ. ೨೧-೭೦); ಬಿತ್ತಿದ ಹೊಲದಾಗೆ ಮುತ್ತು ಸೂರಿಟ್ವಂಗೆ ಸಾರಿ ಗೌರಮನ ಗೆಣತೇರ 
ಕಣ್ಣೀರು ಸಾಲೀ ಸೆರಗೆಲ್ಲ ನೆನೆದವು (ನಾಪದ. ೧೦೮). ೪. ಒಂದು ಬಗೆಯ 
(ಜಾಳು)ಬಟ್ಟೆ : ಬಿಳಿಯುಳ್ಳಿಯಂ ಹುರಿದು ಹಿಂದುಮುಂದಂ ಚಿವುಟಿ ಹೊಳಚಿ 
ನಡುವಣ ದಿಂಡ ತೆಗೆದು ಸಾಲಿ [ಪಾಠಾಂ. ನಾಲಿ, ಸಾರಿ]ಯ ವಸ್ತ್ರದೊಳಗೆ ಪೊಟ್ಟಣಗಟ್ಟಿ 
(ಸೂಪಶಾ. ೩-೮); ಲಾಲಿತಚೆಂಬಾವುಗೆ ಮೆಟ್ಟಿ ಮೃದುವೆತ್ತ ಸಾಲಿಯ ದುಪ್ಪಟದಾಳ್ದು 
ಸೋಲಿಸಿ ತೊಲಗಿ ಪೋದವನ ನಿಟ್ಟಿಸುವ ಸಲೀಲೆಯಿಂದೆದ್ದಳಾ ಕುವರಿ (ಮೋಹತ. 
೨೮-೬); ವೀಳೆಯಕಿದು ಚಿಲುಪಾಲಿಗೆ ಕ್ರಯಕಿದು ಸಾಲಿಯ ಸೀರೆಗಿದೆಂದು ಹೇಳಿ ನೀ 
ಮುದ್ದುಮಾತಿಂ ಪೊನ್ನ ಸೆಳೆಕೊಂಡು ಜಾಳಿಗೆಯನು ಕಟ್ಟು ಮಗಳೆ (ಕಂನಎ. ೬-೧೪೯). 
ಸಾಳಿ : ೩. ಸಾಳಿ ಅಂದರೆ ಬಟ್ಟೆ ನೆಯ್ಕುವವರುಯೆಂಬ ಹೆಸರು ನಡಿಯುತ್ತದೆ 
(ಕಭಾಗೆ. ೫೯); ಇವರು ಸಾಳಿಯ ಜಾತಿಯವರು (ಕರ್ನಾಸಂ. ೧೮೯). 

ಖಾಲೆರೋಗ, ಶಾಲೆರೋಗ ಎ ಅತ್ಯಧಿಕವಾಗಿ ಖುತುಸ್ರಾವವಾಗುವ ಒಂದು 
ಬಗೆಯ ರೋಗ : (6. ಸಾಲೇಕ ಪಂಚಿ ನ ಒಂದು ಬಗೆಯ ಪಂಚೆ , - ಧೋತ್ರ: 
ಸಾಲೇರ ಪಂಚೆಯನ್ನು ಮೈಮೇಲೆ ಹಾಕಿಕೊಂಡು . . . ಸೋಮಯಾಜರು ಕೆಳಹಿತ್ತಲಿಗೆ 
ಹೋದರು (ದೇವಹಂ. ೨೧೧). ಸಾಲೇಹುಳ ಎ ಜೇಡರ ಹುಳು : ""ಲೂತಾ, ತಂತುವಾಯ;, 
ಊರ್ಣನಾಭಃ, ಮರ್ಕಟಕ: - ಜಾಡಹುಳು, ಸಾಲೇಹುಳ'' (ಸಿದ್ಧಾಂತಿ. ೧೯೭). 
[ಆ ಪ್ರಾ. ಸಾಲಿಆ./ ಸಂ. ಶಾಟಿಕಾ./ ತೆಲು. ಸಾಲೆ, ಸಾಳಿಯ] 

ಸಾಲೆ, (ನಾ). ೧. ಮನೆ ; ವಾಸಸ್ಥಾನ : ಆಟುಂ ಯತುಗಳ ಪೂಗಳನೊಂದುಮಾಡಿ 
ಪೂವಿನಂಬುಗಳಂ ಪಣ್ಣಲೆಂದು ಕಾಮದೇವಂ ಮಾಡಿದೋಜನ ಸಾಲೆಯಿರ್ಪಂಶಿರ್ದ 
ಪೂವಿನ ಸಂತೆಯೊಳ್‌ (ಪಂಪಭಾ. ೪-೮೦ ವ); ಪಾಡುವ ತುಂಬಿ ಗಾಣರೆಂದೆನೆ 
ನನೆಯಂಬನೋಲಗದ ಸಾಲೆವೊಲಿರ್ದುವು ಬಂದ ಮಾವುಗಳ್‌ (ಕಬ್ಬಿಕಾ ೬೧); ಶಂಕರನ 
ಸೌಖ್ಕದ ಸಾಲೆ . . . ಎನಿಸುವಾ ಭೃಂಗಿನಾಥನ ಪರಿ ವಿರಾಜಿಸುತಿರ್ದುದಾ ಶಶಿಧರನ 
ಸಭೆಯೊಳಗೆ (ಪ್ರಭುಲೀ. ೨-೨೩). ೨. ಕಮ್ಮಾರ, ಕುಂಬಾರ ಮೊದಲಾದವರು 


೮೫೦೦ 


10 


15 


ಸಾಲ್ಲಟ್ಟು 


ಕೆಲಸ ಮಾಡುವ ಸ್ಥಳ : "ಕಮ್ಮಾರಸಾಲೆ', "ಕುಂಬಾಜಸಾಲೆ' ಪರಾ. ೩. 
ವಿದೈೆಯನ್ನು ಕಲಿಸುವ ಸ್ಥಳ : ದಿನಾಲು ನೇಮದಿಂದ ಸಾಲೆಗೆ ಬಂದು . . . 
ಕಲಿಯಬೇಕು (ಮುಂಬಯಿ. ೪-೧); ಹರಯದಲಿ ಮುಖ್ಪನನುಭವ ಸೇರಲೆಂದು, 
ಜರೆಯೊಳಗೆ ಹರೆಯದುತ್ಸಾಹ ಇರಲೆಂದು . . , ಹರಸಿದೆವು ಸಾಲೆಯಾ ಬಾಲಕರು ಬಂದು 
(ಕಎಪು. ೧-೮). ೪. ಆನೆ, ಕುದುರೆಗಳನ್ನು ಕಟ್ಟುವ ಸ್ತಳ : ಆನೆಗಳ ಸಾಲೆಗಳ್‌ 
ಪರಮಾನಂದಮನೆಯ್ತೆ ಮಾಟ್ಟುವಖಿಳಜನಕ್ಕಂ ದಾನಪರಿಮಳವಿಲೋಭನಿಲೀನಾಳಿ 
ಕುಳಪ್ರಣಾದದಿಂ ಮುಖರಂಗಳ್‌ (ಬಾಧಪು. ೧-೧೫೦). 

ಸಾಲೆಗೆ ಹಾಕು ಎ ಮೊದಲ ಬಾರಿಗೆ ಮಗುವನ್ನು ಪಾಠಶಾಲೆಗೆ ಸೇರಿಸು : 
ಸರಿಯಾದ ವಯಸ್ಸಿಗೆ ಮಕ್ಕಳನ್ನು ಸಾಲೆಗೆ ಹಾಕಬೇಕು (ರೂಢ). ಸಾಲೆ ಬರೆ ಎ ಕಲಿ; 
ವಿದ್ಕಾಭ್ಮಾಸ ಮಾಡು : ಎನು ಸಾಲೆ ಬರೆದಿರುವೆಯಾ . . . ಸಾಲೆ ಬರೆಯೋದು 
ನಮಗ್ಮಾಕಪ್ಪಾ? (ಮುಕ್ಕಪು. ೩). ಸಾಲೆಮಠ ನ ಪಾಠಶಾಲೆ ; ವಿದ್ಯಾಲಯ : ಈಗಲೂ 
ಹಳ್ಳಿಗಳಲ್ಲಿ ಪಾಠಶಾಲೆಗಳನ್ನು "ಮತ', "ಸಾಲೆಮಠ' ಎಂದು ಕರೆಯಲು ಬಹುಮಟ್ಟಿಗೆ 
ಪ್ರಾಚೀನ ದೇವಸ್ಥಾನಗಳೇ ಕಾರಣ (ಕಶಾಳ. ೧೯೦). [ಆ ಸಂ. ಶಾಲಾ) 


ಸಾಲ್ಕೆ (ನಾ). ಒಂದು ಬಗೆಯ ಮರ : ಸಾಲೆಬೇರು, ಹಾಲಿವಾಣದ ತಿಗಡು, 


ಶಾವರೆಯ ಹೂಮ, ನೈದಿಲ ಗೆಡ್ಡೆ ಈ ಔಷಧಿಗಳಿಂದ ಕಹಾಯವಂ ಮಾಡಿ 
(ಎವೈವಿ. ೧೬). [ಆ ಸಂ. ಶಾಲ) 


ಸಾಲೆಯ (ನಾ). ಬಟ್ಟೆ ನೇಯುವವನು; ನೇಕಾರ : ""ಸಾಲೆ[ಪಾಣಾಂ. 4ೆ) 


ಯನುವಿಂದ ಕುವಿಂದಕನೆನಿಕ್ಕು'' (ಮಂಗರಾ. ೧೧೧-೨). (ಸಾಲೆ *- - ಅ! ತಮಿ. ಮಲ. 
ಚಾಲಿಯನ್‌; ತುಳು. ಸಾಲ್ಕೆ ; ತೆಲು. ಸಾಲಿಯ] 


ಸಾಲೇಜು (ಕ್ರಿ). ೧. ಗುಂಪುಗೂಡು ; ರಾಶಿಯಾಗು : ಮಾಲೆಗಟ್ಟಿದ ಬಳ್ಳಿಗರುಳು 


ಸಾಲೇಖೌದ ಪಂದಲೆಯಿಂದ ಹೇರಾಲಯ ಭಯಂಕರಮಾಯ್ತು (ಶ್ರೀಪಾಲ. ೮-೩೩). 
೨. ಗುಂಪಿನ ಮೇಲೆ ಬೀಳು; ಗುಂಪನ್ನು ಆಕ್ರಮಿಸು : ಪಲಮ್ಪರು ನಾಯಕರೊಡನೆ 
ಯೇಕಾಂಗವೀರನಾಗಿ ಸಾಲೇಟ್‌ ತಳ್ಲಿಲ್‌ದು ಹೆಸರೊಳು ವಿಶೇಸವಾಗಿದ್ದ ನಾಯಕರಂ 
ಪಲಮ್ಪರ ಕೊನ್ಹು ಸಾಲಕಾಮಯ್ಯನೆಮ್ಟ ಪೆಸರಂ ಪಡೆದು ಸುರಲೋಕಪ್ರಾಪ್ತನಾದನ್‌ 
(ಎಕ. 215, ತಿಪಟೂ. ೬೩-೧೧; 11367). [ಸಾಲ್ಕ್‌ * ಏಲು, (ಆ ಏಖ್‌,)] 


ಸಾಲೋಕ್ಯ (ನಾ). ೧. (ಇನ್ನೊಬ್ಬರೊಂದಿಗೆ) ಒಂದೇ ಲೋಕದಲ್ಲಿರುವಿಕೆ; 


ಸಮಾನಲೋಕದಲ್ಲಿ ನೆಲಸಿರುವಿಕೆ. ೨. ನಾಲ್ಕು ಬಗೆಯ ಮೋಕ್ಷಗಳಲ್ಲಿ 
ಒಂದು; ಇಷ್ಟದೇವತೆಯಿರುವ ಲೋಕದಲ್ಲಿ ನೆಲಸುವಿಕೆ: ಕರ್ತರು ನಿಮ್ಮ 
ಗಣಂಗಳು ಎನ್ನ ತೊತ್ತುಮಾಡಿ ಸಲಹಿದ ಸುಖವು ಸಾಲೋಕ್ಕ ಸಾಮಾಪ್ಮ ಸಾರೂಪ್ಯ 
ಸಾಯುಜ್ಮದಂತುಟಲ್ಲಾ ಕೇಳಿರಯ್ಕಾ (ಬಸವ. ೪೬೪); ಸಾಲೋಕ್ಕದ ಸವಿಯಂತೆ 
ಸಾಮಾಪ್ಮದ ಸೀಮೆಯಂತೆ . . . ಗಿರಿಜಾತೆ ಶೈಶವಲೀಲೆಯನೊಳಕೊಂಡು . . . 
ಬಳೆಯುತಿರ್ದಳ್‌ (ಗಿರಿಕ. ೩-೬೯ ವ); ಸಾಲೋಕ್ಕ ಸಾಮಾಪ್ಮ ಸಾಯುಜ್ಯ್ಮವೆಂಬ 
ಚತುರ್ವಿಧಫಲಪದಂಗಳ ನಾನೊಲ್ಲೆನಯ್ಮಾ (ಅಖಂಡೇ. ೧೬೧-೨೨). ೩. ಇಷ್ಟ 
ದೇವತೆಯ ಲೋಕದಲ್ಲಿ ನೆಲಸುವ ಮೋಕ್ಸಪದವಿಯನ್ನು ಪಡೆದವನು: 
ಸಾಲೋಕ್ಕ ಸಾಮಾಪ್ಕ ಸಾರೂಪ್ಮ ಸಾಯುಜ್ಮರೆಲ್ಲರೂ ಅಜಾತಂಗೆ ಸರಿಯೆ (ಬಸವ. ೯೦೧). 
[ಸಂ.) 


ಸಾಲೋಕ್ಕಪದ (ನಾ). ಇ ಸಾಲೋಕ್ಕ ೨ : ಆಯ್ಕಾ ನಿಮ್ಮ ಶರಣರ ಚರಣದ 


ಭಕ್ತಿಯೇ ಎನಗೆ ಸಾಲೋಕ್ಕಪದವಯ್ಕಾ (ಉರಿಪೆ. ಕ. ೧೭೩-೨೩೩); ಕೂರ್ತಾನಿವನಿಗೆ 
ಸಾಲೋಕ್ಕಪದವರವಿತ್ತೆನು (ಕುರಾಸಾಂ. ೬-೯೩). [ಸಂ.] 


ಸಾಲ್ಕುಳಿ (ನಾ). ಸಾಲವನ್ನು ಮಾಡುವ ಸೃಭಾವದವನು: ಮುಬ್ಟುದು 


ಶೀಲಮಾತಂಗೆ ಮಾಖ್ಕುಳಿ, ಏವಂ ಆಟ್ಮ್ಕುಳಿ, ಪೋರ್ಕುಳಿ, ಸಾಲ್ಕುಳಿ, ಅಡುಕುಳಿ . . . 
ಸಾಲ್ಕುಳಿ ಯಣಶೀಲಃ (ಶಬ್ದಾನು. ೫೪೫ ಪ್ರಯೋ). [ಆ ಸಾಲ 1 - ಕುಳ್ಳಿ) 


ಸಾಲ್ಲಟ್ಟು, ಸಾಲುಗಟ್ಟು (ಕ್ರಿ). ಸಾಲಾಗಿರು; ಪಂಕ್ತಿಯಲ್ಲಿರು: ಭಜನೆಯ 


ಮಾಡಿ ಬಾಗಿಲ ಬಂದು ಕಾದಿಹ ದ್ವಿಜರನುಮತವ ತೀರಿಸದ ನಿಜಲೋಭಿಶತವೆಂಬಂದದಿ 
ಸಾಲ್ಗಟ್ಟಿ ಕುಜವಿರ್ದುದಾ ಬನಬನದಿ (ಮೋಹತ. ೨೪-೪೮). ಸಾಲುಗಟ್ಟು: 


ಚೋಳಭೂನಾಢನ ಪಿರಿಯ ಕರಿ. . . ಸಾಲುಗಟ್ಟಿ ಮದಾಂಬುಧಾರಾಜಾಲವುಗೆ 


ಸಾಲ್ಗುಚ್ಚು ೮೫೦೧ ಸಾಲ್ಪರಿ 
ಪುರವೀಥಿವಿಡಿದಾಭೀಳದಿಂದೆಯ್ತಪ್ಪ ಸಮಯದೊಳು (ಬಸಪು. ೨೨-೬). ಸಾಲ್ಡಳಿ (ಕ್ರಿ). ಸಾಲನ್ನು ಹೊಂದು ; ಪಂಕ್ತಿಗೊಳ್ಳು : ತೊಳಪ ಕಳಸದ ಗುಡಿಯ 
ಸಾಲ್‌, *- ಕಟ್ಟು) ಸಾಲ್ತಳಿದ ಕನ್ನಡಿಯ . . . ಗೊಂದಳದ ಬಗೆ ಕಂಗಳಿಂಬಿಗೆ ಕೌತುಕಂಗಳಿಂ ಬೀದಿಗ 
ಸಾಲ್ಗುಚ್ಚು (ನಾ). ಒಂದರ ಪಕ್ಕದಲ್ಲಿ ಮತ್ತೊಂದರಂತೆ ಕಟ್ಟಿದ ಕುಚ್ಚು; ಳೊಳೆಸೆದಿರ್ಪುವು (ಜೈಮಿಭಾ. ೩-೧೭). (ಸಾಲ್ಮ್‌ 1 ತಳೆ] 


ಸಾಲಾಗಿರುವ ಗೊಂಡೆ: ಪವಳ ಮೌಕ್ತಿಕ ಸಾಲ್ಲುಚ್ಛ್ಚ- `ನಚ್ಚೆಯದ ತೋರಣದಿ 
ವಾರಣಿಸಿದಾ (ನವಮೋ. ೩-೭). [ಸಾಲ್‌, * ಕುಚ್ಚು |] 

ಸಾಲ್ಲುಡಿ (ನಾ). ಒಂದರ ಪಕ್ಕದಲ್ಲಿ ಮತ್ತೊಂದರಂತೆ ಜೋಡಿಸಿದ ಬಾವುಟ, - 
ಪತಾಕೆ ; ಧ್ವಜಮಾಲೆ : ಸಾಲ್ಲುಡಿ ಮಕರಟೆಕ್ಕೆ ಸತ್ತಿಗೆ ಸೀಗುರಿ. .. ಮುಂತಾದುವನ್ನು 
ಹಿಡಿದು ಊಳಿಗಗುಡುತ್ತ . . . ರಂಜಿಸುತ್ತಿರುವ ಸೇವಾಜನರ ಒಡ್ಡಣೆ (ಜಟ್ಟಅ. ೩೦-೭). 

(ಸಾಲ್‌ *- ಗುಡಿ] 

ಸಾಲ್ಲೊಳ್‌, ಸಾಲುಗೊಳ್‌, ಸಾಲುಗೊಳ್ಳು (ಕ್ರಿ). ೧. ಸಾಲಾಗಿರು; 
ಪಂಕ್ತಿಗೊಳ್ಳು : ಸಾಲ್ಗೊಂಡಿರ್ದ ತುಪ್ಪದ ಕೊಡಂಗಳೊಳ್‌ ನಾಲ್ಕೆರಡನೆಡಹಿ ನಮಃ 
ಶಿವಾಯಯೆಂಬ ವೃದ್ವಧ್ವನಿ ಪುಟ್ಟೆ ಕೊಡಂಗಳ ಮೇಲೊಡೆಬಿಳ್ಹು (ನಂಬರ. ೬-೪೦); 
ಶಶಿರವಿವೀಧಿಗಳೊಳು ಸಾಲ್ಲೊಂಡು ಸಂತಸದೊಳೊಪ್ಪುವ ಸರ್ವಜನರ ವಸತಿಗಳೆಸೆವುವು 
ನವರತ್ನಹೇಮಪ್ರಸರದುಪ್ಪರಿಕೆಗಳಿಂದ (ಕಂನವಿ. ೨-೬೯). ೨. ರಾಶಿಯಾಗು ;ಒಟ್ಟಾಗು: 
ತನುವಿನಲ್ಲಿ ಪುಳಕಂ ಸಾಲ್ಗೊಂಡುಣ್ಮುತ್ತಿರೆ ಗಿರಿಪತಿಸುತೆ ನುಣ್ಮಳಲಿಂ ದಿವ್ಯಲಿಂಗಮಂ 
ವಿರಚಿಸುವಳ್‌ (ಎಕ. ೪೧1(5), ಸೊರಬ. ೫೮೭-೪; 1207); ಸರಸಪರಿಮಳಕೆ ಸಾಲ್ಲೊಂಡೆಜಗಲ 
ವ್ವಳಿಪಳಿಪ್ರತಾನಮನೊಳಗಣ್ಣೆ ಪುಗಲೀಯದೆ ಸೋದು ಕಳೆವೆಳೆಕೌಂಗಿನ ಬಾಗಿಲ್ವಾಡದ 
ಕಾಪಿನ ಚಾಂಪೇಯನಿರ್ಮಿತಮಾದ ಜಂತ್ರದ ಪುತ್ತಳಿಗಳಿಂ' (ರಾಜಶೇ. ೧೦-೩೧ ವ). 
ಸಾಲುಗೊಳ್‌ : ೧. ಸೊಗಸಾಗಿ ಸಾಲುಗೊಂಡಾವರಣವಾದ ವಿಶಾಲಕಲ್ಪವೆನಲ್ಕೆ 
ಪೆಂಪಂ ತಾಳಿದುದುವಿದು ಕಲ್ಪತರುವನುಮಾನವೇಕೆ (ಬಸಪು. ೨೬-೪೧); ತೊಳಪ ಬೆಳ್ಮುಗಿಲ 
ಮೊಗ್ಗರದಂತೆ ಸಾಲುಗೊಂಡಳವಟ್ಟು ಪುರದಂದಲೈದಿ ಸಲಿಲವನೀಂಟಿ ಮರಳಿ ಪೋಪ 
ತೇಜಿಯ ಬಳವೊಪ್ಪಿದುವು (ಕಂನಎ. ೨-೫೫). ಸಾಲುಗೊಳ್ಳು : ೧. ಅದರ ಎಲೆಗಳು 
. .. ನೇರಿಲ ಎಲೆಯ ಹಾಗೆ ಇದ್ದು, ದೇಟಿನ ಬುಡದಿಂದ ತುದಿಯ ತನಕ ಎರಡೆರಡರಂತೆ 
ಸಾಲುಗೊಂಡಿರುತ್ತವೆ (ಮುಂಬಯಿ. ೪-೫೫). [ಸಾಲ್‌ *- ಕೊಳ್‌] 

ಸಾಲ್ಗೊಳಿಸು, ಸಾಲುಗೊಳಿಸು (ಕ್ರಿ). ೧. ಸಾಲಾಗಿರುವಂತೆ ಮಾಡು; 
ಪಂಕ್ತಿಗೊಳಿಸು: ಧೃಜಂಗಳನು ಇತ್ತರದಿ ಸಾಲ್ಗೊಳಿಸಿ ದಿವಿಜರು ಪೆತ್ತ ರತ್ನವಿಮಾನ 
ಕೋಟಿಯ ಸೂತ್ರಿಸಿದವೊಲು ನಡೆಸಿದರು ಸುರವೇತ್ರಪಾಣಿಗಳು (ಸಾಳೃಭಾ. ೩೩-೩೮); 
ಬಿಳಸಿರೆ ಕಟ್ಟಿ ಬಿಟ್ಟಿ ಪೊಸಮಲ್ಲಿಗೆಮಾಲೆ . . . ಸಾಲ್ಗೊಳಿಸಿದ ಮೌಕ್ತಿಕಪ್ರಸರಮಂ 
ಹರಿನೀಲಮುಣಿಪ್ರತಾನದೊಳ್ಳೆಳೆಗೊಳಿಸುತ್ತೆ ತೆತ್ತಿಸಿದವೋಲ್ಕೆ ಜ್‌ದಿರ್ದುದು 
ಮಂಟಪಾಗ್ರದೊಳ್‌ (ರಾಜಶೇ. ೮-೩). ೨. ಗುಂಪುಗೂಡಿಸು ; ಒಟ್ಟಾಗಿಸು : ಕದಳಿಯ 
ಫಲ ನಾಳಿಕೇರ ಖರ್ಜೂರಗಳ್ಳುದವಿಡಿದಿಕ್ಟುದಂಡಗಳ ಮೆದೆಮೆದೆಯಾಗಿ ಸಾಲ್ಗೊಳಿಸಿ 
ನೈವೇದ್ಮವ ಪದುಳದೊಳೊಲಿದು ಮಾಡಿದರು (ಕಂನವಿ ೨೨-೨೭). ೩. ಒಂದಾದ ನಂತರ 
ಒಂದು ಬರುವಂತೆ ಮಾಡು ; ನಿರಂತರವಾಗಿರುವಂತೆ ಮಾಡು : ಒಡನೊಡನೆ 
ಪಾರ್ಥನ ಚರಿತ್ರಮಂ ಸಾಲ್ಗೊಳಿಸಿ ನುಡಿನುಡಿಗಳಲ್ಲು . . . ಮಜುಗಿದರುಲೂಪಿ 
ಚಿತ್ರಾಂಗದೆಯರು (ಜೈಮಿಭಾ. ೨೩-೬೦). ಸಾಲುಗೊಳಿಸು : ೧. ಸಿತವಟ್ಟೆವಿಡಿ 
ಗದ್ದುಗೆಯಲ್ಲಿ ಮಂದಸ್ಮಿತಮುಖಿಯರ ಸಾಲುಗೊಳಿಸಿ ಸತಿಯರ ತಲೆವಣಿ ಸಖಿಯೊಡ 
ನಿರ್ದಳು ರತಿ ಸರಸಶಿಯ ರೀವಿಯಲಿ (ಮೋಹತ. ೨೬-೫). [ಸಾಲ್ಲೊಳ್‌ 4 -ಇಸ್ಬು) 

ಸಾಲ್ಲಲೆ, ಸಾಲುದಲೆ (ನಾ). ಸಾಲಾಗಿರುವ ತಲೆ; ಶಿರಸ್ಸುಗಳ ಸಮೂಹ : 
ಕೂರಂಬಿನಿಂ ತವೆ ನಿನ್ನ ಸಾಲ್ತಲೆಯನ್ನು ಕಳಚುವೆಂ ನೋಡೆನುತೆ ದಾನವಂ ಬೆನ್ನಬತ್ತಳಿಕೆ 
ಯಿಂದುಗಿದು ಬಿಡಲಾ ಬಾಣವೆಲ್ಲವಂ ಮುಳಿದು ಕಡಿದಂ ಗುಹಂ (ಚಿಬಪು. ೪೦-೬). 
"ಸಾಲ್ಹಲೆಯ' ಪರಾ. ಸಾಲುದಲೆ : ಬೀಸಿದುದು ಬಿಜುಗಾಳಿ ರಾಮಶರಾಸನದ 
ಸರಳೋಟದಲಿ ಹೊಲಬೀಸಿಬಿದ್ದವು ಬಿರುದಿನಸುರರ ಸಾಲುದಲೆ ನೆಲಕೆ 
(ತೊರರಾ. ೩-೬-೧೦). [ಸಾಲ್ಮ್‌ * ತಲೆ] 

ಸಾಲ್ಲಲೆಯ (ನಾ). ಸಾಲಾದ ತಲೆಗಳನ್ನುಳ್ಳವನು; ದಶಕಂಠ; ರಾವಣ : 
ಸಾಲ್ದಲೆಯನಾತ್ಮಭವನತಿವೇಗದಿಂದ ಬಂದಾಲ್ಲಂಬುಗಳ ಮಳೆಯ ಕರೆಯೆ 

ಸಾಲ್ತಲೆ + - ಆ) 


(ವೆಂಕಾರಾ. ೬-೪೪-೯). 


ಸಾಲ್ಡೆಗೆ (ಕ್ರಿ). ೧. ಎ ಸಾಲ್ವಳೆ : ಕಾಲ್ದೆಗೆಯೆ ಬಳ್ಲಿನಂ ಮಿಗೆ ಸಾಲ್ತೆಗೆದುದು ಎಹಗವೀಥಿ 

5| ಮುಗಿಯುತ್ತಬ್ಬಂ ಹೋಲ್ಡುವು (ಗಿರಿಕ ೪-೬೮). ೨. ಸಾಲಾಗಿ ರಚಿಸು; 
ಪಂಕ್ತಿಗೊಳಿಸು: ಜಗದಗಲಕ್ಕೆ ಸಾಲ್ತೆ[ಪಾಕಾಂ. ಲ್ಲೆ]ಗೆದು ನೀಳ್ದು ನಿಜ್‌ಸಿದ 
ಮಾಣಿಕ್ಕಸ್ತಂಭಕೋಟಿಗಳೆಳಗೆಂಪುಗಳೊಪ್ಪುವ ಚಪ್ಪರದ ಮೇಲ್ಕಟ್ಟಂ ಹೊತ್ತೆತ್ತು 
ತರ್ದುವು (ಗಿರ. ೧೦-೨೮ ವ). [ಸಾಲ್ಮ್‌ 4 ತೆಗೆ) 

ಸಾಲ್ಮರ, ಸಾಲುಮರ (ನಾ). ಸಾಲಾಗಿರುವ ಮರ; ವೃಕ್ಷಗಳ ಸಾಲು: 
ಸಲ್ಲಲಿತೋಭಯತಟದ ಸಾಲ್ಮರದೊಳು ಬೆಲ್ಲದ ಪಾನಕವೆಆೆದು ಅಲ್ಲದ ಕೆನೆಮೊಸಲಶ 
ನವ ಕರೆಕರೆದೆಲ್ಲರಿಗುಣಬಡಿಸುವರು (ಮೋಹತ. ೨-೩೨) ; ತಳ್ತಾವರಿಸಿರ್ದ ಸಾಲ್ಮರಗಳಿಂದೆ 
ಹೃತಾತಪತಾಪಮಾಗಿ . .. ಸೌಖ್ಯಾವಹಮಾಕೆಗಕ್ಕೆಯನುಕೂಲಸಮಾರಣಮಾಗಿ ಮೇಣ್‌ 
ಪಡ್‌ಂ (ಶಾಕುಂತ. ೫೩-೮೯). ಸಾಲುಮುರ : ಪಲಸು ನೇಲಿಲು ಚೂತ . . , 
ಲಲಿತಶುದ್ಧಸೃಟಿಕದಲಿ ಬಿಗಿದ ಕೋಮಲ ಸಾಲುಮರಗಳೊಪ್ಪಿದುವು (ಮೋಹತ. ೨-೫೪) ; 
ಸಾಲುಮರಗಳನ್ನು ಬೆಳೆಸಬೇಕೆಂಬ ಧರ್ಮಬುದ್ದಿ ಹಳ್ಳಿಯ ಜನರಲ್ಲಿ ಮಾಯವಾಯಿತು 
(ಕಳಯ. ೧೦೧). ([ಸಾಲ್ಕ್‌ % ಮರ) 

ಸಾಲ್ಮಳಿಗೆ, ಸಾಲುಮಳಿಗೆ (ನಾ). ಸಾಲಾಗಿರುವ ಮಳಿಗೆ; ಅಂಗಡಿಸಾಲು: 
ಪದ್ಮದಳನೇತ್ರೆ ಕೇಳಾ ವೀಧಿಯಿಕ್ಕೆಲದೊಳಿರ್ದ ಸಾಲ್ಮಳಿಗೆಯಂಗಡಿಗೆಯ ಮಂಟಪಂ 
(ನವಮೋ. ೨-೨೯). ಸಾಲುಮಳಿಗೆ : ಹಲವು ದೀಪ್ತಿಯ ಪಟ್ಟೆ ರುಲ್ಲಿ ನಾನಾವರ್ಣದಳೆದ 
ಚಿತ್ರಾಂಬರನಿಚಯ ಸುಲಲಿತ ದೇವಾಂಗವಸ್ತದೊಟ್ಟಿಲ ಸಾಲುಮಳಿಗೆಗಳಿರ್ದುವಿಕ್ಕೆಲದಿ 
(ಮೋಹತ. ೩-೨೪). (ಸಾಲ್ಕ್‌ % ಮಳಿಗೆ (ಆ ಮಲ್‌ಗೆ)) 

ಸಾಲ್ಮೊಗ (ನಾ). ಅನೇಕಮುಖಗಳುಳ್ಳವನು; ಆದಿಶೇಷ: ಶಾಲ್ಮಲಿಯಂ 
ಸುರದ್ರುಮವೆನುತ್ತಲಗರ್ದಮನೋಜೆದಪ್ಪಿ ಮೇಣ್‌ ಸಾಲ್ಮೊಗನೆಂದು ಕಾಳ್ಳುರವನಂಬುಧಿ 
ಯೆಂದಲೌವಜ್ಞರಂದದಿಂ (ವೀಠಎ ೧೨-೮೬). [ಸಾಲ್‌ 3- ಮೊಗ) 

ಸಾಲ್ಲಿಬ್ರಹ್ಮ (ನಾ). ಒಬ್ಬಾತನ ಹೆಸರು : ಪಂಚಲದೇವನ್‌ ಸಾಲ್ಲಿ 
(ಮೈಲರಿ. ೧೯೪೨, ೨-೫ ; 973). [ಸಾಲಿ ಬ್ರಹ್ಮ) 

ಸಾಲ್ಲೀಯಾನಾ "ಸಾಲಿಯಾನಾ' ನೋ. 

ಸಾಲ್ವಲೆ, ಸಾಲುವಲೆ (ನಾ). ಬೇಟೆಯಲ್ಲಿ ಬಳಸುವ ಒಂದು ಬಗೆಯ ಬಲೆ : 
ಇಡುವಲೆ ಸಿಡಿವಲೆ ಕಿಜುವಲೆ . . . ನಿಡುವಲೆ ಸಾಲ್ವಲೆ ಬಿಡುವಲೆಗಳಿನಿಪ್ಪುವೆಸೆದುವಾ 
ಬೇಂಟಿಗರೊಳ್‌ (ಶಬಶಂ. ೩-೨೪). ಸಾಲುವಲೆ : ಸಾಲುವಲೆ ಬೀಸುವಲೆ . . . 
ಸಗಾಢವಲೆಗಳ ಹೊಲ್‌ಗಳೋಳಿಯಂ ಪೊತ್ತು ನಡೆತಂದುದು ಪುಳಿಂದರೂಪದಲಿ 
ಭೂತಗಣಂಗಳು (ಸೌಂದಪು. ೧೮-೩೯); ತಡಿಕೆವಲೆ ತಟ್ಟಿವಲೆ ಸಾಲುವಲೆ . . . 
ಇಡುವಲೆಯದೊಳವಲೆಯು ಮಣ್‌ವಲೆಗಳಿರ್ದುವಾ ಶಬರರಲ್ಲಿ (ಸಿದ್ಯೇಪು. ೮-೬). 

[ಸಾಲ್‌ *- ಬಲೆ; 

ಸಾಲ್ವಿಡಿ, ಸಾಲುವಿಡಿ (ಕ್ರಿ). ೧. ಸಾಲಾಗಿರು; ಪಂಕ್ತಿಗೊಳ್ಳು : ರಂಗದೊಳೆಲ್ಲರು 
ಮೊತ್ತವಾಗಿರೆ ನಿಂದು ಹೆಂಗಳು ಮತ್ತೆಂಟು ದೆಸೆಗೆ ದಾಂಗುಡಿಯಿಟ್ಟು ಸಾಲ್ವಿಡಿದಾಗ 
ಶೃಂಗಾರಗಂಗೆ ಪರಿವವೊಲಾಡಿದರು (ಭರಚ. ೧೩-೯೮); ಸಾಲ್ವಿಡಿದೆಡೆಗೊಂಡನೇಕ 
ಬಕಪಂಕ್ತಿಗಳಿಂ ಕೆಟ್‌ ತಳ್ತು ರಂಜಿಕುಂ (ರಾಜಶೇ. ೬-೯). ೨. ಗುಂಪುಗೊಳ್ಳು; 
ಸಮೂಹಗೊಳ್ಳು : ಸಾಲೃಿಡಿದಾಮ್ರಭೂಜದೆಳಗೊಂಬುಗಳೊಳ್‌ ಪಸುರ್ವೆತ್ತು 
ಬಿಣ್ಣಿನಿಂ ನೇಲ್ವ ಫಲಂ (ನಳಚಂ. ೬೧೭). ಸಾಲುವಿಡಿ : ೧. ಸಾಲುವಿಡಿದೆಸೆವ ವಾರಣಶಾಲೆ 
ನವವಾಜಿಶಾಲೆ ಬಹುವಿಧಶಸ್ತ್ರಶಾಲೆ (ಸಮ್ಮಕೌ. ೪-೫); ಜೋಗಿಗೆ ಮುಚ್ಚಿಗರ ಗೃಹ 
ಸಾಲುವಿಡಿದು ರಾಜಿಪುವು (ಕಂನಎ. ೬-೫೬). [ಸಾಲ್‌ + ವಿಡಿ) 

ಸಾಲ್ಪರಿ (ನಾ). ನಿರಂತರವಾಗಿ ಸುರಿಯುವ ಮಳೆ : ಮಿಲ್ಲರಿ ಸೂಳ್ಳರಿ... 
ಬಲ್ಲರಿ ಕಾಲ್ಬರಿ ಸಾಲ್ಲರಿ ಸಲೆ ಸುರಿದು ಕಆೌದುವಿರುಳುಂ ಪಗಲುಂ (ರಾಜಶೇ. ೮-೧೧೨); 
ಮೆಲ್ಪರಿ ತೆಳ್ಸರಿ ಸಾಲ್ಪರಿ ಸೂಳ್ಸರಿ ಸುರಿದುವು - ಉಧೋ ಉಧೋ! (ಕ್ರೌಂಚಧ್ರ .೫೨-೧೯). 

(ಸಾಲ್‌, ೪ ಸರಿ) 


10 


15 


ಮನಂ ಕಲೌಪಿ 


ಸಾವ 


ಸಾವ 'ಸಾ' ಪರಾ. 

ಸಾವಂತ (ನಾ). ೧. ಚಕ್ರವರ್ತಿಗೆ ಅಧೀನನಾಗಿರುವ ರಾಜ,-- ಮಾಂಡಲಿಕ : 
ಮೊದಲೊಳ್ಳಾವಂತರಿನಿನಿಸುದಿತೋದಿತನಾಗಿ ಮಂಡಲೇಶ್ವರನಿಂದಭ್ಮುದಯಪರನೆನಿಸಿ 
(ಗದಾಯು. ೧-೩೪); ನಿಜ ಮಕಾರದ ವಕಾರಕ್ಕೆ : ತಾಮರೆ - ತಾವರೆ, ಸಾಮಂತಂ- 
ಸಾವಂತಂ (ಶಮದ. ೧೦೪ ಪ್ರಯೋ); ದಂಡನಾಥಾಮಾತ್ಮಶೇಖರ ಮಂಡಳಿಕ ಸಾವಂತ 
ಹಯವೇದಂಡ ರಢಪರಿಕರಸಹಿತವಾತ್ಮಾನುರಾಗದಲಿ ಚಂಡತೇಜದಿ ನಡೆವುತಿರಲು 
(ಬಸಪು. ೫-೧೪); ರಾವಣ ಹೊದ್ದಿದನು ಸಿಂಹಾಸನವ ಸಾವಂತರೊಗ್ಗಿನಲಿ (ತೊರರಾ. 
೬-೩೪-೨). ೨. ಪಕ್ಕದ ರಾಜ್ಯದ ರಾಜ; ನೆರೆಯ ನಾಡಿನ ದೊರೆ: ಅರಸರಿಗೆ 
ತಂದೆಚೆದು ಮೊದಲಲಿ . . . ಕುಮಾರಕರ್ಗೆಣಿದು ತರಿಸಿ ಸಾವಂತರಿಗೆಲೆದು ಶಿಷ್ಟರಿಗೆಚೆದು 
ನಂಟರಿಗೆಟೆದು (ಬಸಪು. ೫೯-೨೬). ೩. ಮುಖ್ಯಸ್ಥ; ಮುಖಂಡ; ನಾಯಕ: 
ನಾಳ್ಚಭುಗಳು ಅಧಿಕಾರಿ ಸಾವಂತಮಾರಯ್ಕನುಂ ಮಲದ್ದಾರೆಯಾಗಿ ನೇಮಿಚಂದ್ರ 
ಭಟ್ಟಾರಕರ ದೇವರ ಕಾಲಂ ತೊಳದು (ಎಕ. ೪॥, ಶಿವಮೊ. ೬೫-೯; 12047); ತಿಳಿದವನ 
ಮತಿವಿದನ ಭಾಷಾವಳಿ ಲಿಪಿಜ್ನನ . . . ಸಾವಂತರ ವಿಶೇಷದಲವಸರವನಣಲ್‌ದು 
(ಕುವ್ಮಾಣ ೩-೮೯). ೪. ಉತ್ತರ ಕರ್ನಾಟಕದಲ್ಲಿ ಗಂಡಸರ ಹೆಸರಿನ ಕೊನೆಯಲ್ಲಿ 
ಸೇರುವ ಒಂದು ಶಬ್ದ: ಕೊಂಕಣೀಮಹಾರಾಷ್ಟ್ರರು . . . ಇವರ ಅಡ್ಡ ಹೆಸರುಗಳು 
ಸಾವಂತ, ದೇಸಾಯಿ, ಸಾಯಿಳ ಇತ್ಯಾದಿಗಳುಂಟು (ಕಛಾಗೆ . ೧೩೮). 

ಸಾವಂತಗಸಣಿ ಎ ಅಧಿಕಾರಿಗಳನ್ನು ಅಂಕೆಯಲ್ಲಿಟ್ಟುಕೊಳ್ಳುವವನು,- 
ನಿಗ್ರಹಿಸುವವನು(2); ಒಂದು ಬಿರುದು: ಸಿತಗರ ಗಣ್ಣ ಸಾವನ್ನಗಸಣಿ 
ಅರಮನೆಗೊಣ್ಣೆಯರ ಗಣ್ಣ ತಮ್ಮಯ್ಯನ ಪೆಸರಲಿಲಿಂ ೩೩x ಷ್ಟೆಯಂ ಮಾಡಿ 
(ಎಕ.೪1, ತರೀಕೆ. ೩೬-೨೨; 1178 7). ಸಾವಂತ ಮಾರ - ಅಧಿಕಾರಿಗಳಲ್ಲಿ 
ಮನ್ಮಥನಂತಿರುವವನು,-- ಶ್ರೇಷ್ಠನಾದವನು (7); ಒಂದು ಬಿರುದು : 
ಅವರೊಳತಿ ಪ್ರಪ್ಮಾತಂ ವಿಮಳಯಶಂ ಸಾವಂ[ಮಂ)ತಮಾರ ಧೀರೋದಾತ್ತಂ ಕವಿಗುರು 
- - . ಜನವಿನೂಶ ಪ್ರಧಾನ ಚೂಡಾರತುನ ಮಾರಂ (ಎಕ.೪॥ ಶಿವಮೊ. ೮೮-೨೫; 1203). 
[ಆ ಸಂ. ಸಾಮಂತ। 

ಸಾವಂತಿಕೆ (ನಾ). ಚಕ್ರವರ್ತಿಗೆ ಅಧೀನರಾಜನಾಗಿರುವಿಕೆ; ಮಾಂಡಲಿಕತನ : 
ನಿಮ್ಮಿಬ್ಬರನ್ನೂ ನಾವು ಎಂದೊ ಸಾವನ್ನಿಕೆಗೆ ತಂದುಕೊಂಡೆವಾದರೂ . . . ನಮಗೆ 
ಕತ್ತಿಯಂ ಮಸೆದು ದ್ರೋಹವನ್ನು ಬಗೆದು ಉಜ್ಜುಗಿಸುತ್ತಿರುವುದು ಬಹಳ 
ವಿಷಾದಕರವಾಗಿದೆ (ಬಿರುಗಂ. ೩೭-೧೨). [ಸಾವಂತ + - ಇಕೆ) 

ಸಾವಂದಯ್ಯ (ನಾ). ಒಬ್ಬಾತನ ಹೆಸರು : ಮಗ ಸಾವನ್ಹಯ್ಯ (ಎಕ.೪॥1. ಸೊರಬ. 
೫೩೦-೧೭;951), (ಸಾವಂದ್ಧ 4" ಅಯ್ಯ) 

ಸಾವಕಾತಿ (ನಾ). ಶ್ರೀಮಂತ ಹೆಂಗಸು; ಧನಿಕಸ್ತ್ರೀ : ವಸಂತಸೇನೆಯು ಬಹಳ 
ಸಾವಕಾತಿಯಾಗಿದ್ದಳು (ರೂಢಿ). [ಆ ಸಾವಕಾರ + - ತ್ಮಿ (ಆ - ಇತ್ತಿ) 

ಸಾವಕಾರ, ಸಾವುಕಾರ, ಸಾಹುಕಾರ (ನಾ). ೧. ಹಣವಂತ ; ಧನಿಕ ; ಶ್ರೀಮಂತ: 
ಹುಜೂರು ಮೋದೀಖಾನೆ ಸಾವಕಾರ ಬೆಟ್ಟದ ಪುರದ ಮೇಗಳ ಮನೆ ಲಿಂಗಣ್ಣನ ಮಗ 
(ಎಕ. 2೧, ಹುಣಸೂ. ೧೪೫-೫; 1667); ನಮ್ಮ ರುದ್ರಪ್ಪ ಸಾವಕಾರರನ್ನು ಬಲ್ಲೆಯಷ್ಟೆ? 
(ನಟಸಾ. ೫೮೦); ಸಾವಕಾರರಾದರೇನು ಸಾವು ತಪ್ಪಿಸ್ಕಾರೋ (ಗಾದ). ೨. ಬಡ್ಡಿಗೆ ಹಣ 
ಕೊಟ್ಟು ವ್ಯವಹಾರ ಮಾಡುವವನು ; ಲೇವಾದೇವಿ ನಡೆಸುವವನು : ಐವತ್ತು 
ಸಾವಿರ ರೂಪಾಯಿ ಎಲ್ಲಿಂದ ತರಬೇಕು? ನೀವು ಸಾವಕಾರರು, ನಿಮ್ಮ ಮಾತು ಬೇರೆ 
(ಐರಿಓಂ. ೧೫). ೩. ದೊಡ್ಡವ್ಕಾಪಾರಿ ; ವರ್ತಕ : ದಾರಿಕಾರ ನಿನ್ನಲ್ಲಿ ಮುತ್ತಿನ 
ಹಾರ ಐತೆಯಂತೆ ಕೊಡ ಸಾವಕಾರ್ಗೆ (ಕನಿಮಾ. ೧೫); ಒಬ್ಬ ಸಾವಕಾರನು ವ್ಮಾಪಾರದೊಳಗೆ 
ಮುಂಬಯಿ. ೨-೨೪). ಸಾವುಕಾರ ; ೧. ಇದನ್ನು ತೆಗೆದುಕೊಂಡು ನೀವೇ ಸಾವುಕಾರರಾಗಿರಿ 
(ಫಲಸಂ. ೫೭): ಕೊಣಬೇಗೌಡಂಬೋನು ದೊಡ್ಡ ಸಾವುಕಾರ (ನಾಪದ. ೨೧). ಪಿ. ನಾವು 
ಸಾವುಕಾರರು; ರೂಪಾಯಿ ಕೊಟ್ಟರೆ ಆಯಿತು ನಮ್ಮ ಕೆಲಸ . . . ನಾನೊಂದು ವೇಳೆ 
ರೂಪಾಯಿ ಕೊಡದಿದ್ದರೆ ಕಾಸಿಮಅಲಿಯು ಮತ್ತೊಬ್ಬ ಸಾವುಕಾರನ ಕಡೆಯಿಂದ 
ತೆಗೆದುಕೊಳ್ಳುವನು (ಕುರಿಹಿಂ. ೧೬೨). ೩, ಆ ಸಾವುಕಾರಸ ಹಾಗೆ ಕಾಳ ಕೊಸರುವ ದುಡಿಮೆ, 
ಮಡಿವನಕ ಬದುಕುವುದು ತಪ್ಪಿಲ್ಲ (ಉಯ್ಕಾರೆ. ೬-೧೧). ಸಾಹುಕಾರ : ೧. ಇಬ್ಬರೂ 


೮೫೦೨ 


10 


20 


26 


ಸಾವಡರ್‌ 


. .. ಸಾಹುಕಾರ ಕೊರಗಯ್ಯನಲ್ಲಿಗೆ ಹೋದರು (ಜರಿಕೋ. ೫೪); ಸಾಹುಕಾರ ಭಿಕಾರಿಯಾದ 
(ನಟಸಾ. ೪೧೬). ೨. ಸಾಲಗಾರರು ಸಾಲತೀರ್ಮಾನಕ್ಕಾಗಿ ಕೊಟ್ಟ ಅಡಕೆ, ಭತ್ತ, ಬೆಲ್ಲ 
ಮುಂತಾದವುಗಳೆಲ್ಲವನ್ನೂ ಸಾಹುಕಾರರ ಬಡ್ಡಿಯೇ ನುಂಗಿ ಬಿಡುತ್ತಿತ್ತು (ಪಂಜಪಂ. ೯). 
೩. ಸಾಹುಕಾರರು ಅಂಗಡಿಗೆ ಇನ್ನೂ ಬಂದಿಲ್ಲ (ಉಡಿ). 

[೯ ಮರಾ. ಸಾವಕಾರ್‌, ಸಾಹುಕಾರ್‌ ; ಹಿಂ. ಸಾಹೂಕಾರ್‌./ ತಮಿ. ಚಾವ್ಕಾರ್‌; 
ತೆಲು. ಸಾಹುಕಾರಿ, ಸಾಹುಕಾರು, ಸಾಹೂಕಾರು] 

ಸಾವಕಾರಿ, ಸಾವುಕಾರಿ (ನಾ). ಖಾಸಗಿ; ಸ್ವಂತ : ನಿಮಗೆ ಸರ್ಕಾರದಲ್ಲಾದರೂ 
ಕೆಲಸ ಸಿಕ್ಕುತ್ತೆ. ಸಾವಕಾರೀಲೂ ಸಿಕ್ಕುತ್ತೆ. ಆದರೆ ನಮ್ಮಂಥವರಿಗೇ ತೊಂದರೆ (ಹೊಸಮೇ. 
6೨). ಸಾವುಶಾರಿ : ನಮ್ಮ ಭಾಷೆಯಲ್ಲಿ ತೀರಾ ಹೊಂದಿಕೊಂಡು ಹೋದ . . . 
ಶಬ್ದಗಳಿಂದರೆ - ಕಚೇರಿ .. . ಅಮಾರ, ಸಾವುಕಾರಿ, ದಸ್ತಾವೇಜು, ಮೊಖದ್ದಮೆ, ದಾವಾ 
(ಭಾಷಾಶಾ. ೧೬೬). [4- ಮರಾ. ಸಾವಕಾರೀ ; ಹ ಸಾಹೂಕಾರೀ ./ ತಮಿ. ಚಾವಕಾರಿ| 

ಸಾವಕಾರಿಕೆ, ಸಾಹುಕಾರಿಕೆ (ನಾ). ೧. ಹಣವಂತಿಕೆ; ಶ್ರೀಮಂತಿಕೆ: ಅವರ 
ಸಾವಕಾರಿಕೆ ಬಹಳ ಜೋರಾಗಿದೆ (ರೂಢಿ). ೨. ಸಾವುಕಾರನ ವ್ಮವಹಾರ; 
ಲೇವಾದೇವಿ ; ಬಂಡವಾಳಗಾರಿಕೆ : (+). ಸಾಹುಕಾರಿಕೆ : ೨. ಆ ಉದ್ಯೋಗವನ್ನು 
ಬಿಟ್ಟು ಈಗ ಮನೆಯಲ್ಲಿಯೇ ಕುಳಿತು ಸಾಹುಕಾರಿಕೆ ಮಾಡುತ್ತಿದ್ದಾರೆ (ಪಂಣೀ. ೭); 
ಬಂಡವಾಳಗಾರರು ತಾವು ಪಡೆದ ಲಾಭದ ಹಣವನ್ನೆಲ್ಲ . . . ಸಾಹುಕಾರಿಕೆಯಲ್ಲಿ 
ಅಥವಾ ಬಂಡವಾಳಗಾರಿಕೆಯ ಉದ್ಯೋಗಗಳ ಪಾಲುಗಳನ್ನು ಕೊಂಡುಕೊಳ್ಳುವು 
ದರಲ್ಲಿಯೇ ತೊಡಗಿಸಬಹುದು (ಮುವಾದ. ೧೪೦). [ಸಾವಕಾರ + - ಇಕೆ) 

ಸಾವಕಾಶ (ಗು). ೧. ಬಿಡುವಿರುವ; ವಿರಾಮವಿರುವ. (ನಾ). ೨. ಬಿಡುವು; 
ವಿರಾಮ : ಆ ಮಾತು ಆಡುವುದಕ್ಕೆ ಇನ್ನೂ ಸಾವಕಾಶವಿದೆ (ಮಹಾಗ. ೧೧೭). 
೩. ನಿಧಾನ; ತಡ : ಸಾವಕಾಶವಿಲ್ಲದ ಮನೋರಥಕ್ಕೆ ಸುಖಾಗಮನವೆ? (ಶಾಖಂತ. 
೩೮-೨೨); ಗೋವು ಸ್ನಾನವ ಮಾಡಿಕೊಂಡು ಗವಿಯ ಬಾಗಿಲ ಪೊಕ್ಕು ನಿಯ ಸಾವಕಾಶವ 
ಮಾಡದಂತೆ ವ್ಯಾಫ್ರುರಾಯನ ಕರೆದಳು (ಗೋಜಾಡು. ೧೯-೯೧). 1ಸಂ.] 

ಸಾವಗ (ನಾ). ಒಂದು ಜಾತಿ ಮತ್ತು ಆ ಜಾತಿಗೆ ಸೇರಿದ ವ್ಯಕ್ತಿ : ಗೋಪುರದ 
ಮೂಡಣ ಅಂಗಡಿಗಂ ಗಾಣ ೧ ಅಲ್ಲಿ ಬೆಸಗೆಯ್ವ ಕಲ್‌ಕುಟಿಗರ ಮನೆ ೧ ಸಾವಗರಿರ್ಪ 
ಪೊಲೆಮನೆ ೧ (ಇಆ. x, ೨೭೩-೪೧; 1054). |?) 

ಸಾವಗಿಸು, ಸಾಗಿಸ್ಸು (ಕ್ರಿ). ೧. ನೇರಮಾಡು; ಸರಿಪಡಿಸು; ಕ್ರಮಪಡಿಸು: 
""ಸಾವಗಿಸುವುದೆಂದು ಸಸಿನೆ ಮಾಟ್ರುದು'' (ಕಶಸಾ. ೬೩-೩೯೯); ಸಾವಗಿಸುವ 
ಮೇಲುದಂ ಮೊಲೆಗಳಳ್ಳಿಲ್‌ಯುತ್ತಿರೆ (ಪಂಪಭಾ. ೮-೫೯); ಪರೆದ ಕುರುಳ್ಗಳಂ ಸಡಿಲ್ಫ 
ಮುಡಿಯುಮಂ ಸಾವಗಿಸಲೆಂದೆಳಸುವ ವಿಳಾಸಿನಿಯರಂ ಹೂಂಕಾರದಿಂ ನಿರಾಕರಿಸಿಯುಂ 
(ಜಗವಿ. ೧೧-೭ ವ); ಕನಕಕನತ್ಕಾಂಚಿಯೊಳ್‌ ನೀವಿಯಂ ಸಾವಗಿಸುತ್ತಂ ಬಂದರೀರ್ವರ್‌ 
ಸುಲಲಿತ ಚತುರಾಪಾಂಗೆಯರ್‌ ಕಾಂತೆಯರ್ಕಳ್‌ (ಬುಣ್ಮಾಸ್ರ. ೧-೪೨). ೨. ಕ್ರಮಕ್ಕೆ 
ಒಳಪಡಿಸು; ವ್ಯವಸ್ಥೆಗೆ ಒಳಗುಮಾಡು : ಮೂವತ್ತಿರ್ಭಾಸಿರ್ವರ್‌ ದೇವರ 
ಮೆಯ್ಗಾಪು ದೇವದೇವಂಗವರಂ ಸಾವಗಿಸಿ ತಂತ್ರಪಾಲತೆಗಾವಗಮಾಗಿಯೆ ನೃಪಾಂಬ್ರ 
ಯುಗಲದ ಮೊದಲೊಳ್‌ (ಶಾಂತಿಪು. ೧೦-೧೮೩). ೩. ಸಂತೈಸು; ಉಪಚರಿಸು: 
ವಿಯೋಗದುಪವಾಸದ ಪಾರಣೆಗೆಂದು ಚಕ್ರವಾಕಿಗೆ ರಮಣಂ ಮೃಣಾಳಕಬಳಂಗಳನಾಗಳ 
ಬಂದು ನೀಡಿ ಸಾವಗಿಸಿದಂ (ಶಾಂತಿಪು. ೮-೧೧೧); ಸಲೆ ಸಾವಗಿಸುತ್ತಿರ್ದೆಂ ದೇವಿಯರನಗಣಿತ 
ಶಿಶಿರೋಪಚಾರದಿಂದಿನ್ನೆವರಂ (ಕುಸುವಎ. ೧೨-೧೬೧). ೪. ಸುಮ್ಮನಿರು; 
ಮೌನದಿಂದಿರು; "“ಸಾವಗಿಪುದುಂ ಸೈತೆನಲ್ಕಪ್ಪುದದು ಮೌನಾರ್ಥವು'' (ಕಬ್ಬಕ್ಕಿ ೪೮); 
ರಿಪುಶಿರಮನೆರಡುಂ ಕರದಿಂ ಸಾವಗಿಸದೊಡದು ಕಿಬ್ರ೦ (ಎಕ. ೪, ಅರಸೀ.೧೦೮-೬; 1254). 
೫. ನಿಶ್ಚೇಷ್ಟಗೊಳಿಸು; ಸ್ತಬ್ಧಗೊಳಿಸು: ಮಲ್ಲಿಗೆಸರಲ ಜಲ್ಲಣೆಗೆ ತಲ್ಲಣಂಗೊಂಡು 
ಸಾವಗಿಸುವ ನೋವನೋವದೆ ಬಾವೆಯೊಡನೆ . . . ಸೇವಿಸುವ ಬಿಜ್ಜೋದರರುಂ 
(ರಾಮಾಶ್ವ. ೭೩-೬). ಸಾಗಿಸ್ಮು : ೧. ಚೆನ್ನಾಗಿ ತಿಲಕವ ತಿದ್ದಿ ಭಿನ್ನಕುಂತಳವ ಸಾಗಿಸಿ 
ಕೊಳುತೊಯ್ಕನೆ ತನ್ನ ತಾ ನಕ್ಕಳುಬ್ಬಿನೊಳು (ಛ೦೫ ೧೦-೭೫). (74 - ಇಸು) 


«| ಸಾವಡರ್‌ (ಕ್ರಿ). ಸಾವನ್ನು ಹೊಂದು ; ಸತ್ತುಹೋಗು : ಈ ನಿಜಲಲನೆ ಹಡದ 


ಹಸುಗೂಸು ಬಲುರೋಗದಿಂ ಸಾವಡರ್ದುದು (ತ್ರಧಂಜ. ೨-೩೯). [ಸಾವು 4 ಅಡರ್‌] 


ಸಾವಡಸು 


ಸಾವಡಸು (ಕ್ರಿ). ಸಾವು ಉಂಟಾಗು; ಮರಣವು ಪ್ರಾಪ್ತವಾಗು: ಆವ ಕಾಲವ 
ಕಳಿದರೆ ಜೀವವುಳ್ಳನ್ನ ಸಾವಡಸದೆ ಮಾಣ್ಣಪುದೆ (ಮೋಹತ. ೩೩-೪೬). 
(ಸಾವು * ಅಡಸು] 
ಸಾವಣ, ಸಾಣ,, ಸಾಣ್ಣೆ, ಸೋಣ, ಸೋಣ್ಮೆ, ಸೋಣೆ, ಸೋನೆ (ನಾ). 
೧. ಚಾಂದ್ರಮಾನದ ಐದನೆಯ ಶಿಂಗಳು ; ಶ್ರಾವಣಮಾಸ : ನವರಾಗದನು 
ಭೋಗ ಸುಗ್ಗಿ ಸಾವಣವು! (ಕವಿಕಾ. ೯೪-೪). ಸಾಣ್ಮ : ೧. ಮೆರೆಯುತ್ತಿತ್ತು ಸಾಣಮಾಸ 
(ಕವಿಕಾ. ೭೮-೧೫). ಸಾಣ್ಮೆ : ೧. ದೀವಳಿಗೆಯ ಹಬ್ಬದಲಿ ರಂಗಪೂಜೆ ೧ ಸಾ[ಣೆ]ಯ 
ಸಹಸ್ರಕ್ಕೆ ಅಕ್ಕಿ ಮು ೧ (ಸೌ 1%-1, ೪೪೮-೧೧:1442). ಸೋಣ : ೧. ಜೋಗಿ ನಡೆತರೆ 
ಸೋಣದಲ್ಲ . . . ಹಿತ್ತಿಲಿಗೆ ನಾನೋಡದಿದೆ (ಗಿಇಎಿಂ. ೬೭-೯೭); ಉಳಿದದ್ದನ್ನು ಸೋಣ, 
ಕನ್ಮೆ ತಿಂಗಳಲ್ಲಿ ಕೊಟ್ಟರೂ ಸಾಕು (ಒಡ್ಬಉ. ೧೦). ಸೋಣೆ : ೧. ದೇವಸ್ಥಾನದಲಿ ನಿತ 
ನ(ಡ]ವಂತಾಗಿ ಮಠದಲಿ ಸೋಣಿ ಮುವತ್ತು ದಿನ ಪುರಾಣ ನಡಸೂ 
ಭಯಿರರಸ ಒಡೆಯರು ಮಾಡಿದ 
ಸೋಣಿಯ ಧರ್ಮಕ್ಕೆ ಶ್ರೀಕಳಶನಾಧದೇವರಿಗೆ ಸಲುದು ಗ ೨ (ಮೈಲಗಿ. ೧೯೪೦, ೨೮-೨೭; 
390). ಸೋಣೆ : ೧. ಸುರೇಸ್ಟರ ಶ್ರೀಪವಂಗಳ ಮಠದಲ್ಲಿ ಸೋಣೆ ದಿ ೩೦ ಪುರಾಣ 
ನಡವಂತಾಗಿಯೆ (5೩ ಓ ೫೩-೨೨; 1413); ತೊಳಸೆಪೂಚೆ ಸೋಣೆಯ ತಿಂಗಳ ಚಉತೀ 
ಹೋಮಕೆ (ಸೌಇಎ. ೧೯೩೨, ಉಡುಪಿ. "೩೧೦-೧೩; 1544); ಆಸಾಡಿ, ಸೋಣೆ, ಕನ್ನೆ - ಈ 
ಮುರು ತಿಂಗಳೂ ಬಡುವು (ಅನಾಥೆ. ೧೯೯). ೨. (ಕರಾ) ಶ್ರಾವಣಮಾಸದಲ್ಲಿ 
ಗದ್ದೆಯಂಚಿನಲ್ಲಿ ಬೆಳೆಯುವ ಒಂದು ಬಗೆಯ ಗಿಡ ಮತ್ತು ಅದರ ಹೂವು. 
ಸೋನೆ : ೧. ಆಉದೂ ಸಲ್ಲದು (ಸೋನೆ?ಯ ತಿಂಗಳಲಿ ಸೋನೆಮರಿಯಾದೆ 
ಸಲುಊದು ( ಸಾಇಎ. ೧೯೩೧, ಕೊಂಡಾಪುರ್‌. ೩೫೭--೧೪; 1309); ಚಿಕ್ಕದೇವರಿಗೆ ಅಸಾಡಿಸೋನೆಗೆ 
ರುದ್ರಪೂಜೆಗೆ ಅಟುವತ್ತು ಹಾನೆ ಅಕ್ಕಿಯನೂ ಕೊಟ್ಟು (ಸೌಇಇ. 1-1, ೪೩೦-೩೪; 1406). 
[ಇ ಪ್ರಾ. ಸಾವಣ./ ಸಂ. ಶ್ರಾವಣ] 

ಸಾವದಿಸು(? ) (ಕ್ರಿ). ಸಮಾಪಿಸು ; ಹತ್ತಿರಕ್ಕೆ ಬರು (?) : ಮಣ್ಣಳಿಕ ಮಾಜಟ 
ಮೂನೂಅಅ ಮನ್ನೆಯ ಬೆನ್ನರಸನಂ ಸಾವದಿಸಿ ಬನ್ನಪಂಗೆಯ್ದ್ಲು ಕಂಬೇಶ್ವರದ 
ಖಣ್ಣಸ್ಟುಟಿತ್ತ ಬೇರ್ಣೊದ್ಧಾರಕ್ಕ೦ (ಸೌಇಇ. i, ೧೯೫-೩; 1086). (7? *- - ಇಸ್ಕು) 
ಸಾವದ್ಯ (ಗು). ೧. ನಿಂದಾರ್ಹವಾದ; ದೋಷಪೂರ್ಣವಾದ : ಬಾಧಾಪರಿ 
ಹಾರಾರ್ಥಂ ಸಾವದ್ಮಪಥದೊಳು ಬಾರದೆ ನಿರವದ್ಕಪಢದೊಳು ಬಂದೆವೆಂಬುದುಂ 


ಪುರಾಣ 


ವಂತಾಗಿ ಮಾಡಿಕೊಂಡು (ಕಣ. | ೫೩-೨೪; 1433); 


(ಚಾವಂಪು ೫೨).(ನಾ). ೨. ದೋಷ; ಕಳಂಕ: ಶಿಷ್ಕಾಚರಣವಿಧಿಗಳಂ ತಿರ್ದಿ ಕಾರುಣ್ಮ 


ಏಂದಂ ಸಾವದ್ಮಂ ಸಾರದಂತಾಗಿರೆ . . . ಓಸರಿಸಿ ಕಳೆಗೆ ಸಂಸಾರಕಾಂತಾರದಿಂದಂ 
(ಅದಿಪು ೧-೩); ನಿತ್ಫಾಲಂಬಂ ನಿರವದ್ಮಮಾಯ್ತು ಚರಿತಂ ಸಾವದ್ಮಮುಂ ಪೊರ್ದದೆಂದೀ 
ಲೋಕಂ ಪೊಗಟ್ಟ ಪ್ರಮತ್ತಗುಣಸಂಸ್ಥಾನಕ್ಕೆ ಪಕ್ಕಾದ ಬೋಧಾಲೋಕರ್‌. ದಯೆಗೆಯ್ಗೆ 
(ಚಂದ್ರಪು ೧-೫). ೩. ದೋಷಯುಕ್ತವಾದುದು; ಕಳಂಕಪೂರ್ಣವಾದುದು. 
[ಸಂ.) 
ಸಾವದ್ಯಕ್ರಿಯೆ (ನಾ). ಕಳಂಕಪೂರ್ಣವಾದ ಕೃತ್ಯ; ದೋಷಯುಕ್ತವಾದ 
ಕ್ರಿಯೆ: ಹಿಯಾದ್ಯಶೇಷ ಸಾವದ್ಯಕ್ರಿಯಾನಿವೃತ್ತಿಗೆಯ್ದು ಕಾಯವಾಜ್ಮನಃಕರ್ಮಯೋಗ 
ತ್ರಯವಿಶುದ್ಧಿಯಿಂದೆಸಗುವೆಸಕಂ ಸಮ್ಮಕ್ಟಾರಿತ್ರಮೆಂಬುದಕ್ಕು೦ (ಸುಕುಮು. ೬-೮ ವ). 
(ಸಂ. ಸಾವದ್ಯಕ್ರಿಯಾ। 
ಸಾವದೃದೂರತ್ವ (ನಾ). ದೋಷವಿಲ್ಲದಿರುವಿಕೆ ; ದೋಷವಿಮುಕ್ತವಾಗುವಿಕೆ: 
ಅಣ್‌ವಂ ತಾಳ್ವಿರವುಂ ಹಿತಾತಿರುಚಿಯುಂ ಸಾವದ್ಯದೂರತ್ಟಮುಂ ಪೆಜರ್ಗೂಳ್ಳುಂ 
ತನಗೊಳ್ಳುಮಪ್ಪ ನುಡಿಯುಂ 
(ಜೀವಸಂ. ೧೬೭-೨). |ಸಂ.) 
ಸಾವದ್ಯಭೀರು (ನಾ). ದೋಷಕ್ಕೆ ಹೆದರುವ ವೃಕ್ತಿ ; ಪಾಪಭೀರು : ಸಾವದ್ಕ 
ಜೀರುಗಳ್‌ ಕೆಲರಾ ಎವಿಧಫಲಪ್ರಸೂನಪಲ್ಲವತತಿಯಿಂ ತೀವಿದ ರಾಜಾಂಗಣಮ 
ಮೆಟ್ಟಿ: ನಿಂದರ್‌ (ಆದಿವು ೧-೯). ಸಂ.) 

ಸಾವಧ (ನಾ). ೧. ಎಚ್ಚರ; ಚಾಗೃತ: ನಿಮ್ಮ ಮಿತ್ರನಾದ ಪಂತನನ್ನು ಎಚ್ಚರ 
ಗೊಳಿಸಿಲ ಮುತ್ತು ನೀವೂ ಸಾವಧರಾಗಿರ್ರಿ (ಅಂಬಕೆ. ೨೪); ಮೂರ್ಛಿತಳಾದ 


ಒಯ್ಗ್ಲುಮಕ್ಷಯ ಸುಖಾವಾಸಕ್ಕೆ 


ಜಲ 


ಕ್ತ 
ಲಲ್‌ ಲಾ! 


ನಿಳಾವಂದ್ದರ್‌ 


೮೫೦೩ 


ಸಾವಯ್ಮ 


ರಮಾದೇವಿಯು ಜನರ ಉಪಚಾರದಿಂದ ಸಾವಧಗೊಂಡಳು («ಸ್ಕೂಲಮಿ. ೯೩). 
೨. ಸಮಾಧಾನ; ನಿರಾಳ : ಯಜಮುನಳೇ ಸಾವಧರಾಗಿರಿ. ಯಾಕಂದರೆ 
ವಸಂತಮಾಧವಜಿಯವರು ಸುರಕ್ಷಿತವಾಗಿ ಬಂದಿದ್ದಾರೆ (ಮಡಕ. ೯೬). 
(4- ಮರಾ. ಸಾವಧ./ ಸಂ. ಸಾವಧಾನ] 
5| ಸಾವಧಗಿರಿ (ನಾ). ಸಮಾಧಾನ; ಶಾಂತಿ; ಸಹನೆ: ನನ್ನಷ್ಟು ಸಾವಧಗಿರಿಯನ್ನು 
ಬೇರೆ ಯಾರೂ ವಹಿಸಿರಲಿಕ್ಕಿಲ್ಲ ! (ಕಳ್ಳಕಾ. ೧೪). [4€- ಮರಾ. ಸಾವಧಗಿರೀ] 
ಸಾವಧಾನ (ನಾ). ೧. ಎಚ್ಚರದಿಂದಿರುವಿಕೆ ; ಲಕ್ಷ್ಮದಿಂದಿರುವಿಕೆ. ೨. ಎಚ್ಚರಿಕೆ; 
ಲಕ್ಷ್ಮ; ಗಮನ : ನಿಷ್ಠೆಯೊಳಗಣ ಸಾನಧಾನದಿಂ ಪ್ರಸಾದಿಯಾಗಿ (ಶೂನ್ಮಸಂ. ೧೮-೨೨); 
ಕಎಗುರುವ, ನೀಡೆನಗೆ ವಾಜ್ಮಂತ್ರಶಕ್ತಿಯಂ ಸಾವಧಾನೆದಿ ತೇಲ್ಲು ಸಾಗುವೆನ್‌ (ಶ್ರಿರಾಮಾ. 
೫-೧೦೮); ಹೋ! ಅವಧಾನ, ಅವಧಾನ! ಸಾವಧಾನ ಮಹಾಸನ್ನಿಧಾನ (ಸವತಿ. ೧). 
೩. ಸಮಾಧಾನ; ತಾಳ್ಮೆ; ಸಹನೆ : ಅಂಗದಲ್ಲಿ ಸಂಗಗೊಳಿಸಿದ ಬಳಿಕ ಅದೇ 
ಪ್ರಾಣಲಿಂಗವೆಂದಟ್‌ದು ಸಾವಧಾನದಿಂದರ್ಚಿಸಬೇಕು (ಚನ್ನವ. ಕ. ೬೪-೧೪೭); ಗುರು 
ಲಿಂಗಜಂಗಮವ ಶಿವನೆಂದೆಂಬ ಭಾವದಿಂ ಭಜಿಸಿ ತೀರ್ಥಪ್ರಸಾದವ ಕೊಂಡು ಸಾವಧಾನ 
ದೊಳರ್ಪವರನೆಲ್ಲಿಯುಂ ಕಂಡುದಿಲ್ಲ (ಸಿದ್ಧೇಪು. ೧-೫೦); ತಂದೆಯವರು 
ಅಷ್ಟೊಂದು ಸಾವಧಾನವಾಗಿ ಶಾಂತಮನಸ್ಸಿನಿಂದ ಹೇಳಿದ್ದನ್ನು ನಾನು ನೋಡಿದ್ದು ಇದೇ 
ಮೊದಲು (ಸುವಸಂ. ೨೦). ೪. ನಿಧಾನ; ಸಾವಕಾಶ: ಆ ವೀರವರ್ಮಂ ಕನಲ್ಹಾಗ 
: ಆಹವದೊಳೆನ್ನ ಕೂಡೆ ಸಾವಧಾನದೊಳೊದಗಿದೊಡೆ ಕಾಣಬಹುದೆನುತೆ 
ಪಾವ'ನಿಯನಡಸಿ ಪೊಯ್ದೊಡೆ (ಜೈಮಿಬಾ. ೨೬-೪೮); ವ್‌ಸತಿಸೌಕರ್ಯವಿಲ್ಲ 
ದಿದ್ದರಿಂದ ನಾವು ಸಾವಧಾನ ಮಾಡಬೇಕಾಯಿತು (ಹಸುಹೂ. ೩೧೮). ೫. ಆರು 
ವಿಧವಾದ ಭಕ್ತಿಗಳಲ್ಲಿ ಒಂದು : ಭಕ್ತಿ ಆರು ವಿಧವಾಗಿದೆ. ಶ್ರದ್ಧಾಭಕ್ತಿ, ನೈಷ್ಠಿಕಭಕ್ತಿ, 
ಸಾವಧಾನಭಕ್ತಿ, ಅನುಭಾವಭಕ್ತಿ, ಆನಂದಭಕ್ತಿ, ಸಮರಸಭಕ್ತಿ (ಭಾರದ. ೧೧೯). [ಹಂ.] 
ಸಾವಧಾನಿ (ನಾ). ಎಚ್ಚರವುಳ್ಳವನು; ಸಮಾಧಾನಚಿತ್ತವುಳ್ಳವನು: 
ಪ್ರಾಣಲಿಂಗಕ್ಕೆ ಕೊಟ್ಟು ಕೊಂಬಲ್ಲಿ ನಿರಂತರ ಸಾವಧಾನಿ ಗುಹೇಶ್ವರ ನಿಮ್ಮ ಪ್ರಸಾದಿ 
(ಅವಚಂ. ೫೬-೨೪೦); ಮುಕ್ತಸ್ಥಿತಿಯಲ್ಲಿಯೂ ಮೈಮುರೆಯದೆ ಸಾವಧಾನಿಯಾಗಿ 
ಭಕ್ತನಾಗಿರಬೇಕು (ಭಾರದ. ೧೩೧). (ಸಂ. ಸಾವಧಾನಿನ್‌] 
ಸಾವಧಿಶೇವಣಿ (ನಾ). ಒಂದು ನಿರ್ದಿಷ್ಟಅವಧಿಯನ್ನು ಗೊತ್ತುಪಡಿಸಿ 
ಬ್ಕಾಂಕಿನಲ್ಲಿ ಬಡ್ಡಿಗಾಗಿ ಇಡುವ ಹಣ; ಇಡುಗಂಟು: ಅವರು ನಿವೃತ್ತರಾದ 
ಮೇಲೆ ಬಂದ ಹಣವನ್ನು ಸಾವಧಿಠೇವಣಿಯಲ್ಲಿ ತೊಡಗಿಸಿದ್ದಾರೆ (ರೂಢಿ). 
[ಸಾವಧ್ಕಿ 4 ಠೇವಣಿ] 

|30| ಸಾವನ (ನಾ). ೧. ಐದು ಬಗೆಯ ಸಂವತ್ಸರಗಳಲ್ಲಿ ಒಂದು : ಅ ಸಂವತ್ಸರವೇ 

| ಸೌರ ಚಾಂದ್ರ ಬಾರ್ಹಸ್ಪತ್ಮ ನಾಕ್ಷತ್ರ ಸಾವನಭೇದದಿಂದೈದುತೆಅನಾಗಿರ್ಪುದು 
(ಎವೇಕ. ೩೨೧). ೨. ಯಜ್ಞದ ಕೊನೆಯ ಬಾಗ,- ಅಂತ್ಮದ ಭಾಗ. 
೩. ಸೌರಮಾನಪದ್ಧತಿಯ ತಿಂಗಳು. ೪. ಸೂರ್ಯೋದಯದಿಂದ 
ಸೂರ್ಯಾಸ್ತದವರೆಗಿನ ದಿನದ ಭಾಗ. [ಸಂ] 

35] ಸಾವನಿಗ (ನಾ). (7) : ಸಾವನಿಗರ ಪಟೆಯರ [ನಾ] ಸೀವಿಗಳ ನೆಗರ್ತೆವೆತ್ತ ಗಂದಿಗರ 
ಬೆಡಂಗಾವರಿಸುವ [ತಂ]ಬುಲಿಗರ ಪೂವತ್ತುವ ಮಾಲೆಗಾಜರಂಗಡಿಯಡಿಗಂ 
(ವರ್ಧಮಾ. ೧-೬೭); ಮತ್ತಮಲ್ಲಿಯೊರ್ವಂ ಸಾವನಿಗನ ಚಿತ್ರಮಂ ಬರೆದಂಗಡಿಗೆ ಪೋಗಿ 
ಕುಳ್ಳಿರ್ದೊಡಂದಾ ವಣಿಕೃತಿಗೆ ಲಾಭಮಾದೊಡೀತಂ ಬಂದಲ್ಲಿ ಪಡೆದೆನೆಂದಾತನ ತೇಜಕ್ಕಂ 
ಬುದ್ದಿಗಂ ಮಚ್ಚಿ ಕೂಸಂ ಕುಡಲೆಂದಿರ್ದ೦ (ಜೀವಸಂ. ೨೦೫-೧೪). (ಸಾವನ, 1 - ಇಗ) 

40| ಸಾವಭೃತ (ನಾ). ಸಾಮಾನ್ಯವಾದುದು; ಕೇವಲ: '"ಸಾವಭೃತಂ ಸಾಮಾನ್ಕಂ 

ಕೇವಳಮೆಂಬುದದೆನಿಕ್ಕುಂ'' (ವಸ್ತುಕೋ. ೧೨೬-೪೯). (ಸಂ.] 

ಸಾವಯ, (ನಾ). ೧. [ವೀಶೈ] ಅವಯವಸಹಿತವಾದುದು; ಅಂಗಸಹಿತ 

ವಾದುದು : ತನುವೆ ಸಾವಯವಾಗಿ ರೂಪಾದಿ ಗುಣವರ್ಶಿಯೆನಿಸುತ ಘಟಾದಿಯಂತಳಿವ 
ಭೌತಿಕವಲೈ (ವೀಠೃಪು ೫-೪-೯). ೨. ಜೀವಾತ್ಮ : ಶರಣನು ದೃಷ್ಟಾದೃಷ್ಟವನಜ್‌ಯನು 
ಸಾವಯ ನಿರವಯವೇನೆಂದು ವಿವರಿಸಿ ನುಡಿಯನು (ಚನ್ನವ. ೫೮೨-೧೨೯೬). 

[ಆ ಸಂ. ಸಾವಯವ) 


10 


15 


20 


25 


45 


ಸಾವಯ 


ಸಾವಯ್ಮ (ನಾ). ಒಂದು ಬಗೆಯ ಸಸ್ಮ : ಬಿಳಿದಾಳೆ, ಮಸ್ಸಿ ಶಾವಿಗೆ, ಸಾವಯ, | | 
ಕೈತಾಳೆ (ಮ್ಹಔಸಿ ೭೨-೧೪೭೫). (?) | i 
ಸಾವಯವ (ಗು). ೧. ಅವಯವಗಳಿಂದ ಕೂಡಿದ; ಸಾಕಾರವಾದ: ಪೋಪ್‌ | 
ಅದನ್ನು "ಅಲೋಚನೆಯ ವಸ್ತೆ' ಎಂದು ಕರೆದಾಗ, ಅದರ ಮುಖ್ಯವಾದ ಸಾವಯವ 
ಸ್ವರೂಪವನ್ನು ಅರಿತುಕೊಳ್ಳಲು ಆತ ಸಂಪೂರ್ಣ ಅಸಮರ್ಥನಾದ (ಸಾಒಿಪ್ರ. ೨೩). 
೨. ಮೂಲಭೂತವಾದ; ಜೈವಿಕ: ಪ್ರೋಟೀನುಗಳು ಸಸಾರಜನಕಯುಕ್ತವಾದ 
ಸಾವಯವಲಆಹಾರಾಂಶಗಳು (ಗೃಹಣ.೯). (ನಾ). ೩. ಅವಯವಸಹಿತವಾದುದು; 
ಸಾಕಾರಬಾದುಡು : ಎನ್ನಂಗವನು ಶ್ರೀಗುರು ಮಂತ್ರವ ಮಾಡಿ ತೋಟ್‌ದನಾಗಿ 
ಸಾವಯವ(।ಪಾತಾಂ. ಸಾವಯ]ಕ್ಕೆ ನಿರವಯವಕ್ಕೆ ಭಿನ್ನವಿಲ್ಲವಯ್ಕ (ಮಹಾದೇ. ಬ. 
೭೩-೧೮೧); ತನು ಕರಣ ಮೊದಲಾದವನಿತು ಸಾವಯವಂಗಳೆನಿಸಿ ತಾ ತೋಖುತಿಹುದಾಗಿ 
ನಿರವಯವೆನಲು ಮತ್ತಂತು ತೆಜಹಿಲ್ಲ (ಅನುಮು. ೧-೪-೪೬); ಪರಮಾತ್ಮನ ಸ್ವರೂಪವನ್ನು 
ತಿಳಿಸಲು ಶ್ರುತಿಗಿಂತಲೂ ಅಧಿಕವಾದ ಪ್ರಮಾಣವನ್ನು ನಾವು ಕಾಣಲಾರೆವು. ಮೂರ್ತ | 
ಎಂದರೆ ಸಕಲ, ಸಾವಯವ; ಅಮೂರ್ತ ಎಂದರೆ ನಿಷ್ಕಲ, ನಿರವಯವ ಎಂದರ್ಥ | 
(ಶಕ್ತಿಎ ೨೩). 1೫0.) 

ಸಾವಯವರೂಪಕ (ನಾ). [ಕಾವ್ಮಮಾ] ರೂಪಕಾಲಂಕಾರಗಳಲ್ಲಿ ಒಂದು 
ಬಗೆ; ವ್ಯಕ್ತಿ ಅಥವಾ ವಸ್ತುವನ್ನು ಸಮಗ್ರವಾಗಿ ಮತ್ತೊಂದರಲ್ಲಿ ಆರೋಪಿಸಿ 
ರೂಪಕಮಾಡದೆ, ಒಂದೊಂದು ಅವಯವವನ್ನೂ ೬4೩. 
ಆರೋಪಿಸಿ ರೂಪಕಮಾಡುವುದು; ಒಂದೊಂದೂ ಅವಯವದ 
ರೂಪವನ್ನೊಳಗೊಂಡುದು: ಸ್ಫುರಿತಾಧರಪಲ್ಲವೆ ಬಂಧುರಲೋಚನಕುಸುಮೆ 
ಲೋಲಭುಜಶಾಖೆ ಮನೋಹರೆ ಕಾಂತೆಯೆಂಬುದವಯವನಿರೂಪಣಕ್ರಮದಿನವಯವಂ 
ರೂಪಕದೊಳ್‌ (ಸಾವಯವರೂಪಕಂ) (ಕವರಾ. »-ಣಾ); ಸಾವಯವರೂಪಕಕ್ಕೆ- 
ಪರಿಲುಳಿತಘರ್ಮಜಲಮಂಜರಿ ವಿಚಲದ್ಭೂಪತಾಕಮತಿತರಳತರ ಸ್ಫುರಿತಾಧರ 
ಪಲ್ಲವಮಿವಳ ರೋಷಮಂ ವಕ್ರಮಿದೆ ವಲಂ ಕನ್ನಡಿಕುಂ 
“ನಿರವಯವರೂಪಕ' ಪರಾ. ([ಸಂ.] 

ಸಾವರಣೆ "ಸಂವರಣೆ,' ನೋ. 

ಸಾವರಿಸು "ಸಂವರಿಸು' ನೋ. 

ಸಾವರ್ಣಿಕ (ನಾ). ಸಗೋತ್ರದವನು : ಜಡನಾದವನ ಸಾವರ್ಣಿಕನಾ ದುರಾಚಾರ 
ನಾದವನಾ ಶ್ರಾದ್ಧಕ್ಕೆ ಹೇಳಬಾರದು (ಶೇಷಧ. ೧೬-೨೦). 1೫೦.) 

ಸಾವಶೃಪ್ರಣವ (ನಾ). ಪಂಚಪ್ರಣವಮಂತ್ರಗಳಲ್ಲಿ ಒಂದು : ಸಾಕಲ್ಕಪ್ರಣವ, 
ಶಾಂಭವಪ್ರಣವ, ಸೌಖ್ಯಪ್ರಣವ, ಸಾವಶ್ಯ[ಪಾಕಾಂ. ಸ್ಯ]ಪ್ರಣವ ಸಾಯುಜ್ಮಪ್ರಣವವೆಂಬ 
ಪಂಚಪ್ರಣವಮಂತ್ರಂಗಳಂ (ಎವೇಕ. ೮೧). [ಸಂ.] 

ಸಾವಳೆ (ನಾ). ಹೆಣದ ಮುಂದೆ ಬಾರಿಸುವ ಒಂದು ಬಗೆಯ ಚರ್ಮವಾದ್ಯ: 
ಬಲೆಯಿರ್ದಿಲೆಲ್ಫು ಸಾವ್‌ ಪುರಿಯೋಡು . . . ವಿಮುಕ್ತಕೇಶಿಯಿದಿರೊಳ್‌ ಬರೆ 
ಕಾಣಲುಮಾಗದು (ಲೋಕೋಪ. ೧೨-೧೦); ನೆಅನಂ ದುಷ್ಕೃತಮೆಂಬ ಜೇನ ನೊಲಮೇಂ 
ಪಾಯ್ಡಾಜವೇ ಬಂದು ಬೆಲ್ಕುಆ್‌ ದುಃಖಜ್ವಲನಾರ್ಚಿಗಳ್‌ ಬಳಸಿಯುಂ ತಳ್ತಟ್ಟವೇ 
ಪೊಯ್ವ ಸಾವ ಜ್‌!ಪಾತಾಂ. ಸಾಯೃರೆ]ಗಳ್‌ ಬೆರ್ಚದೆ ತೀಡವೇ ಕಿವಿಗಳೊಳ್‌ 
* * * ಪೇಟ್‌ ಜೀವನೇ (ಜೀವಸಂ. 6೨-೧೪). [ಆ ಸಾವು *- ಪಟ್‌,.! ಕೊಡ. ಚಾವುಪರೆ] 
ಸಾವಾಸ (ನಾ). ಜೊತೆಯಲ್ಲಿರುವಿಕೆ; ಒಡನಾಟ: ಕಲಿತವರ ಸಾವಾಸ ಚಲೋ 
(ಮಣ್ಣುಹೆ. ೫೭). [ಆ ಸಂ. ಸಹವಾಸ] 

ಸಾವಾಸಿ, ಸವ್ಕಾಶೆ, ಸವ್ವಾಶೆ (ನಾ). ೧. ಜೊತೆಗಿರುವವನು; ಸಹವಾಸಿ; 
ಒಡನಾಡಿ: ಸಾಗೆ - ಸಹದೇವ - ಸಾದೇವ; ಸಹವಾಸಿ - ಸಾವಾಸಿ (ಶಮದ. 
೨೯೧ ಪ್ರಯೋ); ಸಾದೇವಂ, ಸಹದೇವಂ; ಸಾವಾಸಿ, ಸಹವಾಸಿ (ಶಬ್ದಾನು. ೩೭೪ ಪ್ರಯೋ). 
ಪ. ಅಂತಃಪುರದ ಕಾವಲುಗಾರ, - ವೃದ್ಧಕಂಚುಕಿ : "“ಸೌವದ: ಸೌವಿದಲ್ಲ;, 
ಸ್ಥಾಪತ್ಯಃ, ಕಂಚುಕೀ - ಈ ೪ ಸಾವಾಸಿ'' (ಹಲಾಯು. ೭೦-೨೭೩); ಬಲ್‌ಯಟ್ಟಿ ಬಂದು 
ಮುನ್ನಂ ಪುಲುವಗೆಗೊಳಗಾದಳೆಂದು ಸಾವಾಸಿಗಳಂ ಕಟ್‌ಪಿದನಲ್ಲಂ ತಲೆಯಂ 
ಬಟ್‌ಯಟ್ಟಿದನೆಂದು ಪೋದುದಸು ಶಶಿಮುಖಿಯಾ (ಅನಂಪು. ೧೨-೫); ದಾಸ 


15 


(ಕಾವ್ಮಾವ. ೬೯೦). 


ಸಾವಿತ್ರಿ 


ದಾಸಿಜನಕ್ಕೆಜ್‌ದು. ವಿಶ್ವಾಸಿಗಳಿಗಾರ್ಯರಿಗೆವ್‌ಚು ಖಾಬಾಸಿಗಳಿಗೆಅ'ದಂಗ' 
ರಕ್ಪಕರಿಂಗೆಜ್‌ದು (ಬಸಪು ೫೯-೨೯). 8. ಕಾವಲುಗಾರ : ಕೇಶಿರಾಜನ ಶಿಷ್ಕ್ಠನೋ 
ಸತ್ತೇಶ ಚಾಮಯ್ದ್ಮನ ಮನೆಯ ಸಾವಾಸಿಯೋ (ಬಸಣುಇ೭-೩೫). ೪. ಆರ್ಯ; ಹಿರಿಯ: 
ಸೋವಣಸೆ]ಯರಂ ಆರ್ಯುನೆಂದೆನಿಸಿಕೊಂಬುದಾ'' 
(ಮಂಗರಾ. ೧೪೧-೧೪); ""ಸೂರ್ಯಂ ತಾಪಸಭೋಗಭೂಮಿಭವರುಂ ಸಾವಾಸಿಯುಂ 
ವೃದ್ದರಿಂಚಾರ್ಯಾಖ್ಕಂ'' (ನಾನಾರ. ೧೦೭); ಅಜ್ಜಂ ಇ. ಸಾವಾಸಿ (ಪೊಸವಾಸಿ) 
(ಶಮದ. ಪಾ. ೨). ೫. ಬ್ರಾಹ್ಮಣರಲ್ಲಿ ಒಂದು ಒಳಪಂಗಡ ಮತ್ತು ಆ ಪಂಗಡಕ್ಕೆ 
ಸೇರಿದ ವ್ಯಕ್ತಿ; ಸಾವಾಸಿಬ್ರಾಹ್ಮಣ : ಗುತ್ತಿಯಧಿಕಾರಿ ಪೆರ್ಗಡೆ ಹಂಪಣಯ್ಕಂಗಳು 
ಶ್ರೀ ಬಿಲ್ಲವರಸರು ಪಾಳೆಯದ ಸಾ![ವಾಸಿ ಜನಾರ್ದ್ವನಭಟ್ಟನಾಯಕನುಂ (ಸೌಣಇ ೪೫, 
೩೭೨-೧೨; 11೦1); ಗುತ್ತಿಯ ಬೆಣ್ಣನಾಯಕಂ ಸಂಬುದೇವೆನುಂ ಪಾಳೆಯದ ಸಾವಾಸಿ 
ಆನನ್ತಭಟ್ಟನುಂ ... ಂಗೆ ಬಿಟ್ಟ ಕೆಯಿ (ಸೌಇಇ. 1%, ೨೬೨-೧೨; 1135); 
ಈ "ಸಾವಾಸಿ' ಬ್ರಾಹ್ಮಣರು ಕರ್ನಾಟಕದಲ್ಲಿ ಬಂದು ನೆಲಸಿ ಲೌಕಿಕಕಾರ್ಯಗಳಲ್ಲಿ 
ತೊಡಗಿದ್ದರೆಂದು . . . ತಿಳಿದುಬರುವುದು (ಕರ್ನಾಸಂ. ೨೯೫). ಸವ್ಯಾಶೆ :: ೫ 
ಧಾರವಾಡಜಿಲ್ಲೆಯಲ್ಲಿ "ಸವ್ಕಾಶೆ' ಎಂಬ ಬ್ರಾಹ್ಮಣರು ಇರುವರೆಂದೂ ಶ್ರೀರಾಮನು 
ವನವಾಸಕ್ಕೆ ಹೋದಾಗ ಅವನ ಸಹವಾಸದಲ್ಲಿದ್ದ "ಸಹವಾಸಿ'ಎಂಬವನು ತಮ್ಮ 
ಮೂಲಪುರುಷನೆಂದು ಈ ಜನರ ಅಭಿಪ್ರಾಯವಿದೆಯೆಂದೂ . . . ಗೆಜೆಟಿಯರಕಾರರು 
ಹೇಳುತ್ತಾರೆ (ಕರ್ನಾಸು. ೨೯೨). ಸವ್ವಾಶೆ : ೫. ಸವ್ವಾಶೆ ಬ್ರಾಹ್ಮಣರು - ಇವರು 
ಧಾರವಾಡಜಿಲ್ಲೆಯಲ್ಲಿ ಮಾತ್ರ ಇದ್ದಾರೆ. ರಾಮನು ವನವಾಸಕ್ಕೆ ಹೋದಾಗ ಆತನ 
ಜತೆಯಲ್ಲಿದ್ದ ""ಸಹವಾಸಿ'' ಯೆಂಬುವನು ತಮ್ಮ ಜಾತಿಯ ಮೂಲಸ್ಥಾಪಕನೆಂದು ಇವರು 

ಹೇಳುವರು (ಕಛಾಗ. ಆ೨). 
ಸಾವಾಸಿಗರ ದಂಡ ಎ ಸಾವಾಸಿಗಳಲ್ಲಿ ಮುಖ್ಯನಾದವನು : ರಾಯಪಾಳ 
ಸಾವಾಸಿಗರ ದಂಡ ಶ್ರೀಮನ್ನಾಳ್ತ್ರಭು ಘಟಸರ್ಪ ಹಡವಳ ಕಾಮಯ್ಯ (ಕರ್ನಾಸಂ. ೨೯೫). 

[ಆ ಸಂ. ಸಹವಾಸಿನ್‌./ ಮರಾ. ಸವಾಶಾ, ಸವಾಶೇ; ಗುಜ.. ಸವಾಸೋ] 
ಸಾವಿ "ಸಾಮಿ' ನೋ. 


44 ತ 
ಸಾವಾಸಿ!ಐ7ಂಇಂ. 


25| ಸಾವಿತ್ರ (ಗು). ೧. ಸೂರ್ಯನಿಗೆ ಸಂಬಂಧಿಸಿದ : ನಿನ್ನ ಸಾವಿತ್ರಮಂತ್ರವನ್ನು 


ಅನುಷ್ಠಾನಮಾಡಿದರೆ ಅದು ಗಾಯತ್ರವಾಗುವುದು (ಮಹಾಣ. ೨೮೩). ೨. ಸೂರ್ಯ 
ವಂಶದ. (ನಾ). ೩. ಸೂರ್ಯ; ಭಾನು. ೪. ಶಿವ; ಈಶ್ವರ. [50.1 
ಸಾವಿತ್ರಿ (ನಾ). ೧. ಸೂರ್ಯನ ಕಿರಣ,-- ರಶ್ಮಿ. ೨. ಬುಗ್ಬೇದದಲ್ಲಿ 
ಸೂರ್ಯನನ್ನು ಕುರಿತು ಇರುವ ಪ್ರಸಿದ್ಧವಾದ ಒಂದು ಮಂತ್ರ; 
ಗಾಯತ್ರೀಮಂತ್ರ : "ಸಾವಿತ್ರಿ ಎ ೧: ವೇದಮಂತ್ರ'' (ಗಂಗಾಮ. ೩೨೮). 
೩. ಸವಿತೃದೇವತೆಯ ಮಗಳು; ಸೂರ್ಯನ ಪುತ್ರಿ: ಮಿತಾಹಾರನೂ 
ಜಿತೇಂದ್ರಿಯನೂ ಆಗಿದ್ದುಕೊಂಡು ನಿತ್ಮವೂ ಸಾವಿತ್ರಿಯನ್ನುದ್ದೇಶಿಸಿ ಹತ್ತುಸಾವಿರ 
ಹೋಮವನ್ನು ಮಾಡುತ್ತಿದ್ದನು (ವಜಭಾ. ೧೬೬). ೪. ಬ್ರಹ್ಮನ ಒಬ್ಬಳು ಹೆಂಡತಿಯ 
ಹೆಸರು. ೫. ಪಾರ್ವತಿಯ ಹೆಸರುಗಳಲ್ಲಿ ಒಂದು : ಸಾಮವೇದಮಯವಾಗಿ 
ತಮೋಗುಣಾಧಿಕೃದಿಂ ರುದ್ರಾಧಿದೇವತೆಯೆನಿಸಿ ಸಾವಿತ್ರಿ ಮಹೇಶ್ವರಿಯೆಂಬ ಪೆಸರ್ವಡೆದು 
(ವಿವೇಕ. ೧೨೦); ತಾಯೆ ಪಾರ್ವತಿ ಪರಮಕಲ್ಮಾಣಿ ಶಂಕರಪ್ರೀಯೆ ಸರ್ವೇಶ್ವರಿ ಜಗನ್ಮಾತೆ 
ಸನ್ನುತಚ್ಛಾಯೆ ಸಾವಿಶ್ರಿ . . . ಕಾಳಿ ಕಾತ್ಕಾಯನಿ (ಜೈಮಿಭಾ. ೩೧-೭೨); ಪರಮ 
ಪತಿವ್ರತೆಯಿದ್ದ ಬಳಿಯೊಳಾ . . , ಸರಸತಿ ಸಾವಿತ್ರಿಗಾಯತ್ರಿಯರುಮಾ ಪರಿಸರದೊಳು 
ಬಳಸಿಹರು (ಹದಿಬ. ೨-೧೭). ೬. ಅಶ್ವಪತಿರಾಜನ ಮಗಳು; ಸತ್ಯವಾನನ 
ಹೆಂಡತಿ : ಸಾವಿತ್ರಿಯ ವರದಿಂದ ಹುಟ್ಟಿದವಳಾದ್ದರಿಂದ ಅವಳಿಗೆ ಸಾವಿತ್ರಿಯೆಂದೇ 
ಹೆಸರಿಟ್ಟರು (ವಚಭಾ. ೧೬೬); ಸಶ್ಶವಾನನ ರೂಪ ಗುಣಗಳನ್ನು ಸಾವಿತ್ರಿ ಮೆಚ್ಚಿದಳು 
(ಭಾಹಬ್ಬ. ೮). ೩. ಒಂದು ಸಸ್ಮದ ಹೆಸರು; ದೇವಪತ್ರ ; ಗಾಂಧಾರಿ: 
""ದೇವ ಪತ್ರಂ ಪಂಚಪತ್ರೆ ಗಾಂದಾರಿಯದು ಸಾವಿತ್ರಿ[ಪಾಕಾಂ. ತ್ರೆ)ಯಕ್ಕು'' 
(ಮಂಗರಾ. ೪೦-೩೦). ಆ. ಮದುವೆಯಾದ ಸ್ತ್ರೀ ; ವಿವಾಹಿತೆ: "ಸಾವಿಶ್ರೀ ಇ ೧. 
ವೇದಮಂತ್ರ, ೨. ಮದುವೆಯಾದ ಸ್ತ್ರೀಯಳು'' (ಗಂಗಾಮ. ೩೨೮). 
(ಸಂ. ಸಾವಿತ್ರೀ) 


ಸಾವಿತ್ರೀವ್ರತ ೮೫೦೫ ಸಾಷ್ಟಾಂಗ 


ಸಾವಿತ್ರೀವ್ರತ (ನಾ). ಜ್ಮೇಷ್ಠಮಾಸದಲ್ಲಿ ಸ್ತ್ರೀಯರು ತಮ್ಮ ಸುಮಂಗಲಿತನದ 
ಶ್ರೇಯಸ್ಸಿಗಾಗಿ ಮೂರುದಿನ ಮಾಡುವ ಒಂದು ವ್ರತ; ಸಾವಿತ್ರೀದೇವಿ 
ಪೂಜೆಯ ವ್ರತ: ಮುಂಬಯಿ ಮೊದಲಾದ ಮಹಾನಗರಗಳಲ್ಲಿ . . . ಆಲದ 
ಹರಿಯನ್ನು ಎಲ್ಲಿಂದಲಾದರೂ ತರಿಸಿ ಅದನ್ನು ಒಂದೆಡೆಯಲ್ಲಿ ಊರಿ ಸುವಾಸಿನಿಯರೆಲ್ಲ 
ಒಟ್ಟಾಗಿ ಸಾವಿತ್ರೀವ್ರತಾಚರಣೆ ಮಾಡುತ್ತಾರೆ (ಭಾಹಬ್ಬ. ೯೧). "ವಟಸಾವಿತ್ರೀವ್ರತ' 
ಪರಾ. (ಸಂ.) 

ಪಾವಿನಿಮ್ಮಡಿ (ನಾ). ಒಬ್ಬಾಕೆಯ ಹೆಸರು: ಸೃಸ್ತಿಶ್ರೀ ನಾಗಾರ್ಜುನಯ್ಮನನ್‌ 
ವಿಜ್ಞೆಯಡೆಯ ಮಗಳ್‌ ಸಾವಿನಿಮ್ಮಡಿ ಸರ್ವ್ವಶಾಸ್ತ್ರಪ್ರಸಿದ್ಧಿ ಶ್ರೀ (ಎಕ. ೩% ಬೌರಿಂಗ್‌. 
೬೫-೨: ಸು. 900). [ಸಾವಿ (ಆ ಸಾಮಿ) *- ಇಮ್ಮಡಿ (ಆ ಇರ್ಮಡಿ)) 

ಸಾವಿಯಬ್ಬೆ "ಸಾಮಿಯಬ್ಬೆ' ನೋ. 

ಸಾವಿರ "ಸಾಸಿರ' ನೋ. 

ಸಾವಿರಾಲಿ (ನಾ). ಸಾವಿರ ಕಣ್ಣುಗಳು; ಸಹಸ್ರನೇತ್ರ: ಸಾವ ಹರಯವೆ 
ಎನುತ ಗಗನದ ದೇವತತಿ ಮಲುಗಿತ್ತು ಶಕ್ರನ ಸಾವಿರಾಲಿಯೊಳೊಆತೆ ಮಸಗಿತು 
ಪೌತ್ರಶೋಕದಲಿ (ಬಮ್ಮಾದ್ರೋ ೬-೬೩). [ಸಾವಿರ (೮ ಸಾಸಿರ) + ಆಲ್ವಿ) 

ಸಾವು, ಸಾಹ್ನ್ಮು (ನಾ). ೧. ಮರಣ; ಮೃತ್ಯು: “ನಿಧನಂ, ನಾಶಃ, ಮೃತ್ಯುಃ, 
ಮರಣಂ . . . ದೀರ್ಫನಿದ್ರಾ - ಈ ೧೨ ಸಾವು'' (ಹಲಾಯು. ೧೦೩-೬); ರಕ್ಕಸಮಣಿಯ 
ಕೋಣೆಯ ಗಂಗನ ಕಾಳೆಗದೊಳ್‌ ತನ್ನ ಸಾವಂ ನಿಶ್ಚಯ್ಸಿ ಕಾಳೆಗಕಿಡೆ ರಕ್ಕಸಮಣಿಯ 
ಕಟಿಪಿ ತನ್ನ ಬಲಮುಂ ಮಾರ್ಬ್ಬಲಮುಂ ತನ್ನನೆ ಪೊಗಟ್‌ (ಎಕ. 1, ೧೩೮-೪; 940); 
ಫಟೋತ್ಕಚನಿಳಾವಂತನ ಸಾವಂ ಕಂಡು ಸೈರಿಸದಳಂಭೂಷನನೆಟ್ಟಟ್ಟುವುದುಂ 
(ಪಂಪಭಾ, ೧೧-೬ ವ); ಮರಳಿರೈ ಕೈಕೆಯರು ಮತ್ಸ್ಕರು ಬಿರುದ ಸೃಂಜಯರಕಟಕಟ 
ಖೂಳರು ವೃಥಾ ನಿಮಗೇಕೆ ಸಾವೆನುತಿರ್ದನಾ ದ್ರೋಣ (ಕುವ್ಮಾದ್ರೋ. ೧೭-೩೨); ದೊಂಬರ 
ಸಾವು ಗಣಯ ಮೇಲೆ ಬಿಲ್ಲವರ ಸಾವು ಮರದ ಮೇಲೆ (ಗಾದ. ೨. ಹೆಣ; ಶವ: 
**ಶುಕದೊಳಖಿಳವೃಗದೊಳು ಸಾವಿನೊಳು ಶಬಾಖ್ಯಂ'' (ಮಂಗರಾ. ೧೨-೫೭). 
ಸಾಹ್ಮು : ೧. ತನಗೆ ಸಾಹು ತಪ್ಪದು (ನಿಧಾಗ ೩-೯-೨). P ಇದು ಪ್ರಾಸಕ್ಕಾಗಿ 
ಮಾಡಿಕೊಂಡಿರುವ ರೂಪ. 

ಸಾವಿಗೆ ಹೋಗು ಎ ಸತ್ತವರ ಪಾರ್ಥಿವಶರೀರವನ್ನು ನೋಡಿ ಅಂತ್ಮ 
ಕ್ರಿಯೆಗಳಲ್ಲಿ ಭಾಗವಹಿಸಲು ಹೋಗು: ಯಾರಾದರೂ ಬಂಧುಗಳು ಸತ್ತಾಗ, 
ಅವರ ಸಾವಿಗೆ ಹೋಗುವುದು ಸಾಮಾನ್ಯವಾದ ಪದ್ಧತಿ (ರೂಢಿ). ಸಾವುನೋವು ಎ ಮರಣ 
ಮತ್ತು ಸಂಕಟ ,-- ತೊಂದರೆ: ವಾಹನಗಳ ಅಪಘಾತಗಳಿಂದ ಅನೇಕ 
ಸಾವುನೋವುಗಳು ಉಂಟಾಗುತ್ತವೆ (ರೂಢಿ). ಸಾವುಸೂತಳ = ೧. ಯಾರಾದರೂ 
ಸತ್ತಾಗ (ದಾಯಾದಿಗಳಿಗೆ) ಉಂಟಾಗುವ ಮೈಲಿಗೆ; ಸಾವಿನ ಕಾರಣದಿಂದ 
ಬರುವ ಸೂತಕ. ೨. ಅಂತ್ಯಕ್ರಿಯೆ ಮತ್ತು ಸೂತಕ ತೆಗೆಯುವ ವಿಧಿ: 
ಬೈದಿತಿಯು ಲೋಕಯಾತ್ರೆಯನ್ನು ಮುಗಿಸಿದಳು. ಅನಂತರ ಜಾತಿವಿಧಿಗೆ ಅನುಸಾರವಾಗಿ 
ನಡೆಯತಕ್ಕ ಸಾವು ಸೂತಕಗಳು ನಡೆದವು (ಕಗದ್ಮ. ೨-೬೬). 
(ದೇ. 8 ತಮಿ. ಚಾ, ಚಾವು; ಕೊಡ. ತೆಲು. ಚಾವು) 

ಸಾವುಕಾರ "ಸಾವಕಾರ' ನೋ. 

ಸಾವುಕಾರಿ 'ಸಾವಕಾರಿ' ನೋ. 

ಸಾವುಗಾಣ್‌ (ಕ್ರಿ). ಸಾಯು; ಮರಣ ಹೊಂದು: ಕಂದಿದಳ್‌ ಕುಂದಿದಳ್‌ 
ಕೋಟಲೆಗೊಂಡಳ್‌ ಸಾವುಗಂಡಳ್‌ . . . ವಿರಹದುರಿಯ ಸಂತಾಪವಿಭ್ರಾಂತಿಯಿಂದಂ 
(ಕಾವ್ಮಸಾ. ೫೫೨). [ಸಾವು * ಕಾಣ್‌] 

ಸಾವೈ, ಸಾಮೆ (ನಾ). ೧. ಒಂದು ಬಗೆಯ ತೃಣಧಾನ್ಯ: "“ಶ್ಮಾಮಾಕಃ ಶಾಮಕ: 
- ಈ ೨ ಸಾವೆ'' (ಹಲಾಯು. ೯೬-೪೩೦); ತೆಂಗಿನ ಮರನಂ ಕಡಿದು ಸಾವೆಗೆ 
ಬೇಲಿಯನಿಕ್ಕುವಂತೆ (ಧರ್ಮಾಮೃ. ೧೩-೧೪೦); ಅನುನಾಸಿಕ ವಕಾರಕ್ಕೆ - ಸೇವಂ, 
ಸೋವೆ, ಸಾವೆ . . . ಸೇವಗೆ (ತಮದ. ೧೬ ಪ್ರಯೋ); ಕುಡುವುದು ಪಥ್ಮಂಗಳೊಳಂ 
ತೊಡಗೂಡಿದ ಸಾವೆಯೋಗರಂ ತಕ್ರೆಮುಮಂ (ಖಬಮುದ. ೧-೭). ಸಾಮೆ : ೧. ಕೆಲರು 
ಗೋಧಿಯ ಸಾಮೆಯಮ ಳಿಲಕೆಲರು . . . ಪತಿಕರಿಸಿರಲು (ರಾಮಚ. ೧೧-೩೩); 


ಸಾಮೆ, ನವಣೆ, ಸಜ್ಜೆ, ಹಾರಕ - ಇವು ಹೆಚ್ಚು ಆದಾಯಕರವಾದ ಪೈರುಗಳಲ್ಲವಾದ್ದರಿಂದ 
ಇವಕ್ಕೆ ಹೆಚ್ಚುವೃವಸಾಯ ಮಾಡಿ ಫಲವಿಲ್ಲ (ವ್ಯವಮ. ೪). ೨. ಒಂದು ಬಗೆಯ 
ಹುಲ್ಲು: ""ಅಪುತ್ರವಲ್ಲೀ-ಸಾಮೆ'' (ಓಷಧಿ. ೭); ಸಾಮೆ, ಸಾಮೆಹುಲ್ಲು 
(ಮೈಡಿಗಿ ೫೯-೧೧೮೯). [ಇ ಸಂ. ಶ್ಯಾಮ) 
$| ಸಾವ್ಮೆ (ನಾ). ಒಂದು ಬಗೆಯ ಗಿಡ ಮತ್ತು ಆದರ ಗಡ್ಡೆ : ಸಾವೆ ಶಿನ್ನುವವನ 
ಮನೆಯಲ್ಲಿ ಸಜ್ಜಿಗೆ ಹುಡುಕಿದ ಹಾಗೆ (ಗಾರ). "ಸಾವೆಗೆದ್ದೆ' ಪರಾ. 
[ಆ ಸಂ. ಶಾಮಾ] 
ಸಾವೆಗೆಡ್ಡೆ (ನಾ). ತರಕಾರಿಯಾಗಿ ಬಳಸುವ ಒಂದು ಬಗೆಯ ಗಡ್ಡೆ; 
ಸಾಮೆಗೆಡ್ಡೆ : ಕೆಸಎನಗೆಡ್ಡೆ, ಸಾವೆಗೆಡ್ಡೆ (ಮೈದಿಗಿ ೨೪-೪೬). 
10 ಸಾವೆ 4 ಗೆಡ್ಡೆ (« ಗಡ್ಡೆ] 
ಸಾವೆಯಕ್ಕಿ, ಸಾಮೆಯಕ್ಕಿ (ನಾ). ಸಾವೆಧಾನ್ಮದ ಕಾಳು: ಬದನೆಯ ಪಳಿದೆಯ, 
ಬುಡುಮೆಯ ಪಲ್ಕ, ಸಾವೆಯಕ್ಕಿಯನ್ನ (ರಾಮನ. ೨೬). ಸಾಮೆಯಕ್ಕಿ : ಕಗ್ಗಚಕ್ಕೆಯನ್ನು 
ಹಸುವಿನ ಮಜ್ಜಿಗೆಯೊಡನೆ ಕುಟ್ಟಿ ಆ ಮಜ್ಜಿಗೆಯನ್ನು ಕುದಿಸಿ ಅದರಲ್ಲಿ ಸಾಮೆಯಕ್ಕಿಯನ್ನು 
ಬೇಯಿಸಿ ಒಂದು ದಿನ ಮಾಡಿ ತಿನ್ನಬೇಕು (ಸಕವೈ. ೪೯೩ ಪರಿ); ಸಾಮೆಯಕ್ಕೀ ಅನ್ನ ಸಪ್ಪೆ 
15) ಬೇಳೇ ಉದಕ ಉಂಡು ನೋಡಯ್ಕ ಕಡುರುಚಿಯಾ (ಹಳ್ಳಿಯ. ೧೩೯). (ಸಾವೆ, 4 ಅಕ್ಕಿ) 
ಸಾವೇರಿ (ನಾ). [ಸಂಗೀತ] ಒಂದು ರಾಗದ ಹೆಸರು: ಬಳಿಕ ಸಮಸ್ತ 
ರಾಗಂಗಳೊಳಗೆ ರಾಮಕ್ರಿಯೆ . . . ಸಾವೇರಿ. . . ಮಧ್ಮಮಾವತಿಯೆಂಬ ಮೂವತ್ತಾಣು 
ರಾಗಂಗಳೇ ಮುಖ್ಯಮಾಗಿ ಬಳಕೆಯಿಂದದುನಾತನರಲ್ಲಿ ಪ್ರಸಿದ್ಧಿಗೊಂಡಿಪ್ಪವು 
(ವಿವೇಕ. ೨೩೪); ಲಲಿತಸಾಳಂಗ ಸಾವೇರಿ ಗುಜ್ಮರಿಗೌಳೆ ಫಲಮಂಜರಿಗಳೆಂಬ 
ಜ| ವಿವಿಧರಾಗಂಗಳಂ ಬಳಸಿ ಪಾಡಿಸಿದಂ (ಜೈಮಿಭಾ. ೨೧-೫೬); ಸಾವೇರಿ ೧೫ನೇ ಮೇಳಕರ್ತ 
ಮಾಯಾಮಾಳವಗೌಳದಲ್ಲಿ ಜನ್ಮ. ಉಪಾಂಗರಾಗ, ಪ್ರಸಿದ್ಧರಾಗ (ಸಂಗೀಚಂ. ೧೫೩). 
[ಸಂ. ಸಾವೇರೀ] 
ಸಾವೇರ್ಮಿ (ನಾ). ಒಂದು ಬಗೆಯ ಮರ: ಚಾರಿ ಮಂಗಾರಿಯಿಂ ಚಲ್ಲು ಬೆಲ್ಲವತ 
ಬಂದಾರಿ ಸಾವೇರಿಯಿಂ ತಡಸು ಕೊಡಸೀಜಿ ಸಿರಿವಾರ ಮತ್ತಾರಿಯಿಂದುಗಿನಿ ಬಗಿನಿ ಪಚಾರಿ 
25| ಮಂದಾರಿ ದೇವದಾರಿ . . . ಎಸೆದವು (ನಂದಿಮಾ. ೧೩-೧೩). 1?) 
ಸಾಶಂಕ (ಗು). ೧. ಅಳುಕು, ಭಯ, ಅನುಮಾನಗಳಿಂದ ಕೂಡಿದ; 
ಶಂಕೆಗೊಂಡ. (ನಾ). ೨. ಅಳುಕು, ಭಯ, ಸಂದೇಹಗಳಿಂದ ಕೂಡಿದುದು; 
ಶಂಕೆಯಿಂದ ಕೂಡಿದುದು. ೩. ಆತಂಕ, ಭಯ, ಸಂದೇಹಗಳಿಂದ ಕೂಡಿದ 
ವ್ಯಕ್ತಿ; ಶಂಕೆಯಿಂದ ಕೂಡಿದವನು: ಇವರೆಲ್ಲರನ್ನೂ ಈ ಸ್ಥಿತಿಯಲ್ಲಿ ಬಿಟ್ಟು ತಾನು 
೫] ಹೊರಬೀಳುವ'ದು ಯೋಗ್ಮವೇ ಎಂದು ಸಾಶಂಕನಾದ (ಹೊಸಕ್ಲಿ. ೨೦೭); 
ಅವನ ಸರ್ವಪ್ರಿಯತೆಗಾಗಿ ಅವನ ವಿಷಯದಲ್ಲಿ ಖಾನಸಾಹೇಬ ಸಾಶಂಕನಾಗಿದ್ದ 
(ಪ್ರೇಮಾತ್ರ. ೬”). [ಸಂ.] 
ಸಾಶನ (ಗು). ೧. ಆಹಾರವನ್ನು ಸ್ವೀಕರಿಸುವ; ಭೋಜನವನ್ನು ಮಾಡುವ. 
(ನಾ). ೨. ಆಹಾರವನ್ನು ಸ್ವೀಕರಿಸುವವನು; ಭೋಜನ ಮುಂತಾದುವನ್ನು 
«| ಮಾಡುವವನು: ಸಾಶನಾಹೃಯ ಸ್ತ್ರೀಪುರುಷರೊಳು ವಾಸವಾಗಿಹನೆಂದರಿದು 


ವಿಶ್ವಾಸಪೂರ್ವಕ ಭಜಿಸಿ ತೋಷಿಸು ಸ್ಟಾವರೋತ್ತಮರ (ಹಸಾರ. ೨೪-೨೯). (ಸಂ. 


ಸಾಶ್ರುಪಾತ (ಗು). ಕಣ್ಣೀರಿಡುವ; ಗೋಳಾಡುವ: ಸ್ಮರವಿಶಿಖನಿಷಂಗಂ 


ಸಾಶ್ರುಪಾತಾಂತರಂಗಂ ಹರವಿಚಳದಪಾಂಗಂ ಮ್ಲಾನಮಾಯ್ತಾ ರಢಾಂಗಂ 
(ಚಂದ್ರಪು. ೮-೫). [ಸಂ.] 


ಸಾಷಾಢ (ಗು). ೧. ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರಗಳಿಂದ 


ಕೂಡಿದ. ೨. (ಯಷಿಗಳು ಹಿಡಿಯತಕ್ಕ) ಮುತ್ತುಗದ ದಂಡದಿಂದ ಕೂಡಿದ. 
೧, : ವಳಯಾಭೂತ ತಮಸ್ತಮಾಳಗಹನಂ ಸಾಷಾಢ ಸಪ್ತರ್ಷಿಸಂಕುಳಸಂಪೂತ 
ವರುಂಧತೀಸ್ತುತಿಮತಂ ಮೂಲಾನ್ವಿತಂ ಮ್ಕೋಮಮಂಡಳಮಾಯ್ತಾಶ್ರಮಮೆಂದು 
ಬಂದೆಳಸಿದಂ ವೈರಾಗದಿಂ ದೌತವಲ್ಕಲಶೋಭಾಂಬರನಂದು ಮಿತ್ರವಿರಹೋದ್ವೇಗಾತುರಂ 
ಚಂದ್ರಮಂ (ಕಾದಂಪೂ. ೨೮೩). [ಸಂ.) 


ಸಾಹ್ಟಾಂಗ (ನಾ). ೧. ಎದೆ, ಹಣೆ, ಎರಡು ಕೈಗಳು, ಎರಡು ಮಂಡಿಗಳು 


ಸಾಷ್ಟಾಂಗತ 


ಮತ್ತು ಎರಡು ಪಾದಗಳು ಹೀಗೆ ಒಟ್ಟು ದೇಹದ ಎಂಟು ಅಂಗಗಳಿಂದ 
ಕೂಡಿದುದು, - ಅವಯವಗಳಿಂದ ಕೂಡಿದುದು: ಆತನಂ ರಾಮಸ್ವಾಮಿ 
ಯಲ್ಲಿಗುಯ್ವುದುಮಾತಂ ಸಾಷ್ಟಾಂಗಪ್ರಣತನಾಗಿ (ಪಂರಾಮಾ. ೧೪-೪೬ ವ); ಭಯಭಕ್ತಿಯಿಂ 
ಚೆಲ್ಲಿದನೊಡಲನಿಳೆಯೊಳಾ ಬಭ್ರುವಾಹನಂ ನೀಡಿ ಸಾಷ್ಟಾಂಗದಿಂದ (ಜೈಮಿಭಾ. ೧೭-೪೭); 
ನೆಟ್‌ ನೋಡಿ ಸಾಷ್ಟಾಂಗದಿಂದಲಷ್ಟಾಂಗನ ಸುಚರಣದೊಳ್‌ ಮೈಯಿಕ್ಕಿ (ನಂದಿಮಾ. 
೧೮-೬೮). ೨. ದೇಹದ ಎಂಟು ಅಂಗಗಳನ್ನು ನೆಲಕ್ಕೆ ಸೋಕಿಸಿ ಮಾಡುವ 
ನಮಸ್ಕಾರ : ನೀತಿಯ ಕಂಡಲ್ಲಿಗೆ ಸಾಷ್ಟಾಂಗವ ನೀ ತಳುವದೆ ಮಾಡೆ (ಕಎಪು ೪೯); 
ಸಾಷ್ಟಾಂಗ ಮಾಡಿದರೂ ಅಟ್ಟುಂಬೋದು ಹೋಗಲಿಲ್ಲ (ಗಾದ). 
ಸಾಪ್ಟಾಂಗ ಬೀಳು = ದೇಹದ ಎಂಟು ಅಂಗಗಳನ್ನು ನೆಲಕ್ಕೆ ಸೋಕಿಸಿ 

ನಮಸ್ಕಾರಮಾಡು ,-- ಅಡ್ಡಬೀಳು: ಇನ್ನೊಂದು ಸಲ ಬಂದು ಯಜಮಾನರಿಗೆ 
ಸಾಷ್ಟಾಂಗಬೀಳುತ್ತೇನೆ (ಹಸುಹೊ. ೩೬೯). [ಸಂ.1 

ಸಾಷ್ಟಾಂಗತ (ನಾ). ಎ ಸಾಷ್ಟಾಂಗ ೨: ಆ ತಾರೆ ನಡುವಣ ರೋಹಿಣೆಂಬಂತೆ 
ವಿತತದಿಂದೊಪ್ಪಿರಲು ಸಾಷ್ಟಾಂಗತವಗೈದಗ್ರಜನ ಏಳೆಂಬುತಲಿ ಕೊಡಿಸಿದಳೊಂದು 
ಗದ್ದುಗೆ ಬಸವ ಕುಳಿತಲ್ಲಿ (ಬಿಜ್ಜಪು ೯1-೧೨). [ಇ ಸಾಷ್ಟಾಂಗ] 

ಸಾಷ್ಟಾಂಗನಮಸ್ಕಾರ (ನಾ).ಎ ಸಾಷ್ಟಾಂಗ ೨ : ನೀವು ಇದನ್ನು ಸ್ವೀಕರಿಸಿ ನನ್ನನ್ನು 
ನರಕದಿಂದ ಮೇಲೆತ್ತಬೇಕು ಎಂದು ಬೇಡಿಕೊಂಡು ಮುದುಕನಿಗೆ ಸಾಷ್ಟಾಂಗನಮಸ್ಕಾರ 
ಹಾಕಿದನು (ಕಂಬಹು. ೨೧). [0.1 

ಸಾಪ್ಟಾಂಗಪ್ರಣಾಮ (ನಾ). = ಸಾಷ್ಟಾಂಗ ೨ : ಮಹೀಸುರಕುಲನುಮಾ 
ಪರಮೇಶ್ವರರಿಗೊಲವಲರೆ ಸಾಷ್ಟಾಂಗಪ್ರಾಮವನಿಕ್ಕಿ ಕೈಮುಗಿದು (ಬಸಪು. ೫೦-೧೨); 
ತನುವನೀಡಾಡಿ ಸಾಷ್ಟಾಂಗಪ್ರಣಾಮದಿಂ . . . ಕಣ್ಣಣಿಯದಚ್ಕುತನಂ ನಿರೀಕ್ಷಿಸಿದನು 
(ಜೈಮಿಭಾ. ೧೩-೨೫). [ಸಂ.1 

ಸಾಷ್ಟಾಂಗಮೆಅಗು, ಸಾಷ್ಟಾಂಗವೆರಗು, ಸಾಷ್ಟಾಂಗವೆಅಗು (ಕ್ರಿ). ದೇಹದ 
ಎಂಟು ಆಂಗಗಳನ್ನು ನೆಲಕ್ಕೆ ಸೋಕಿಸಿ ನಮಸ್ಕಾರಮಾಡು: ತನ್ಮುನೀಶ್ಚರನ 
ಶ್ರೀಪಾದಪದ್ಮಕ್ಕೆ ಸಾಷ್ಟಾಂಗಮೆಐಗಿ ಪೊಡೆವಟ್ಟು (ಸುಕುಮಾ. ೧೨-೪ ವ); ಸಾಪ್ಟಾಂಗಮೆಜಗಿ 
ಶಂಭುಗೆ ತುಷ್ಟಿಯನೆಯ್ದಿಸುತೆ ಕರಯುಗಳಮಂ ಮುಗಿಯುತೆ (ಹಾಲಾಸ್ಮ. ೨-೧-೩೬). 
ಸಾಪ್ಟಾಂಗವೆರಗು : ಹಣೆಯ ಪಾದಕೆ ಹಚ್ಚಿ ನಮಿಸುವೆವು ಸಾಷ್ಟಾಂಗವೆರಗುವೆವು 
(ನೆಲಮು. ೨೬-೫); ಇಬ್ಬರೂ ತಲೆತುಂಬ ಹೂ ಮುಡಿದು... ಮತ್ತೊಮ್ಮೆ ಶಾರದೆಗೆ 
ಸಾಷ್ಟಾಂಗವೆರಗಿದರು (ಶಾಂತಲಾ. ೫6). ಸಾಪ್ಟಾಂಗವೆಕಿಗು : ಪೊಂಗಿ ದಾಸಿಯು 
ದುಗ್ಗಳೆಯು ಸಾಷ್ಟಾಂಗವೆಆಗಿಯೆ ನಮಿಸಿ ದಾಸಯ್ಯಂಗಳಡಿಗಳ ಮೇಲೆ ಇಬ್ಬರು ಕೆಡೆದು 
ಬಿಡದಿರಲು (ಬಸಪು. ೨೩-೩೫); ಶ್ರೀಮದುತ್ಸಹದೇವನುತ . . . ಪ್ರೇಮದಿಂ 
ಸಾಷ್ಟಾಂಗವೆಅಗಿಯೆ ಮಾಳ್ಪೆ ಬಿನ್ನಹವ (ಹರಿಸಾ. ೧೬). (ಸಾಷ್ಟಾಂಗ *- ಎಅಗು;] 

ಸಾಷ್ಟಾಂಗವೆರಗು "ಸಾಷ್ಟಾಂಗಮೆಲಗು' ನೋ. 

ಸಾಪ್ಟಾಂಗವೆಜಿಗು "ಸಾಷ್ಟಾಂಗಮೆಅಗು' ನೋ. 

ಸಾಸ್ಮ (ನಾ). ಸಾಹಸ; ಪರಾಕ್ರಮ; ಶೌರ್ಯ: "“ಸಾಸಂ ಸಾಹಸಂ'' (ಕರ್ಣಾನಿ ೭೧); 
ಜಯಸಿಂಘದೇವನರಪಂ . . . ನೆಗಲಸ್ಲೀ ದಾಸಂ ಕರಂ. ಸಾಸದೊಳ್‌ ಪಡೆದುದನತ್ತ 
ಧೋಗತಿಗೆಸಗ್ಗವಳಂತಿರೆ ಪೂಟ್ಹು ಬಯ್ತು (ಸೌಇಇ. ೫X1, ೭೫-೩೭; 1042); ಗಂಡಿನ 
ಮಾತುಗಳ್‌ ಪಿರಿಯವಲ್ಲದೆ ಮಾಡಿದ ಸಾಸಮುಂಟೆ ದೋರ್ದಂಡಸಹಸ್ರಮಂ . . 
ಹೈಹಯನಂ ಸುರದ್ವಿಷ೦ (ಜಗವ. ೧೮-೮೨); ಮೊಸಳೆಯ ಕೂಡೆ ಸಾಸದಿಂ ಪರಿರಚಿಸಿ 
ಯುದ್ಧಮಂ (ಸೌಂದಪು. ೧೭-೭೫); ಎನ್ನ ಸಾಸಕೆ ಜಗವು ಅಡಿಯಾಳುತನ ಮಾಡಿ 
ಮನ್ನಣೆಯ ತೋರುವುದು ತಾನೆಂದು ಬಗೆದೆ (ಎಸೀಗೀ. ೧೦-೯). "ಸಾಯಸ,' ಪರಾ. 

[ಆ ಸಂ. ಸಾಹಸ] 

ಸಾಸ್ಮ, ಸೋಸ, ಸ್ವಾಸ (ನಾ). ಶ್ವಾಸ; ಉಸಿರು: ""ಸ್ಟ್ರಾ[ಪಾಠಾಂ. ಶ್ವಾ!ಸಂ 
ಸಾಸಮೆನಲ್‌'' (ಕರ್ಣಾನಿ. ೩೧); ಸಮಾನಾನಿಲಂ . . . ಅನ್ನರಸಮಂ ಲೇಸಾಗಿ 
ಬಹುರೋಮನಾಳಕ್ಕೆ ಹಂಚಿಕ್ಕಿ ಸಾಸದಿಂದಿಹುದಿದು (ಎಶೈಪು ೪-೨೦-೨೩). ಸೋಸೆ ; 
ವಾಸನಾವಾಸನದ ಪರಿಮಳ ಸೋಸ (ಪಾಕಾಂ. ಪರಿಮಳೋಶ್ವಾಸ] ನಾಸಿಕವಂ 
ನೆನೆವನಳಿಯಾಸೆಯಲಿ ನೆನೆವಂ ಸಮುಜ್ವಲದಂತಪಂತಿಯನು (ಬಸಪು. ೪೨-೨೬); 


೮೫೦೬ 


5 


10 


ಸಾಸವೆ 


ನಿರೂಢಿಯ ಸೋಸಮಯ ಗದುಗದಿತ ಕಂಠದ ತಳಿತಭಂಗದ ಶಿರುಗುವಾಲಿಗಳ . , . 
ಕೆಲಕೆ ಜಾಲ್‌ದ ಗದೆಯ ಗರುವಾಯಳಿದ ಭೀಮನ ಕಂಡನಾ ಭೂಪ (ಕುವ್ಕ್ಮಾಳ. ೧೩-೩೮). 
ಸ್ವಾಸ : "ಮೇಲ್ಸ್ಟಾಸ' ಪರಾ. (೬ ಸಂ. ಶ್ವಾಸ] 


ಸಾಸಗ್ಗಳ ? (ನಾ). (?) : ಪೇಸುವಳೋ ನಾಣ್ಣುವಳೋ ಬೇಸಜುವಳೋ ಪಳಿಗೆ 


ಪಾಪಕಂಜುವಳೋ ಚಿ; ಸನ್ನೆವೆಳೆಯರಕ್ಕಸಿ ಸಾಸಗ್ಗಳ ಕಣಿಕನಿಷ್ಠೆಲಂಜಿಕೆಯೆಂಬಳ್‌(?) 
(7) 


(ಪಸಾರ. ೨೯೮). 


ಸಾಸಟಂಕೊಡಿಗೆ (ನಾ). ಒಂದು ಬಗೆಯ ಕೊಡುಗೆ, - ದತ್ತಿ (?) : ಉಂಬಳಂ 


ಕೊಡಿಗೆ ಪಣ ೨ವಿ೫... ಪತ್ತಿಮಳವೆಗೆ ವಿ ೨ ॥ ಸಾಸಟಂಕೊಡಿಗೆ ವಿ ೨ ॥ ತವರದಡೆಗೆ 
ಎ ೨ ॥ (ಕಣಆ. ೧೧೬-೯೨-೩೫; 1057). [ಸಾಸಟ್ಯ 4- ಕೊಡಿಗೆ (ಆ ಕೊಡಂಗೆಯ್ಕ್‌)) 

ಸಾಸತ, ಸಾಸದ (ಗು). ೧. ಸ್ಥಿರವಾದ; ನಾಶವಿಲ್ಲದ. (ನಾ). ೨. ಶಾಶ್ವತ; 
ಅಮರ: ವತ್ತ ಲೋಪಕ್ಕೆ . . . ಶಾಶ್ವತ - ಸಾಸತ; ಶ್ವಾನ - ಸಾನ (ಶಮದ. ೨೮೧ 
ಪ್ರಯೋ). ಸಾಸದ : ೨. ಮೊಲದೊಳ್ಳಲಮೂತ್ರದೊಳಾಳುತೇಳುತುಂ ಕೂಸೆ 
ನಿಸಿರ್ಪುದೆಂತುಟದನಾಂ ಮಟ್‌ೌದಾಗಳೆ ಠಕ್ಕು ಜವೃನಂ ಸಾಸದವೆಂದು ನಚ್ಚಿದೆನಲಾ 
(ಅಪಶ. ೪೫). [ಆ ಸಂ. ಶಾಶ್ವತ) 

ಸಾಸದ "ಸಾಸತ' ನೋ. 


ಸಾಸನ (ನಾ). ಎ. ಆಜ್ಞೆ; ಅಪ್ಪಣೆ: ದೇವನೆಂದಿರಿ ಸಾಸನದಿ ನಿಶ್ಶಾವ ನಡೆಯದ 


ನಿಮ್ಮ ಪಾದಕೆ ಸೇವಿಸುವೆನೆರವಿಲ್ಲದಂದದೊಳೆಂದನಾ ಬಸವ (ಬಜ್ಜಪು. ೯೪-೧೩). 
೨. ರಾಜ ಮುಂತಾದವರು ಶಿಲೆ ಅಥವಾ ತಾಮ್ರದ ಪಟ್ಟಿಕೆಯ ಮೇಲೆ 
ದಾನ ದತ್ತಿ ಮುಂತಾದ ಮಹಾಕಾರ್ಯಗಳನ್ನು ಮಾಡಿದ ನೆನಪಿಗಾಗಿ 
ಬರೆಸುವ ಬರಹ; ರಾಜಾಜ್ಞೆ; ಶಾಸನ: ಮಾಧುರ್ಯಸುಕರ ಚಾತುರ್ಯ 
ಗುಣಪ್ರೋನ್ನತರಿಲ್ಲೆನೆ ಸಾಸನಮನ್ನಿದೆ ಚೆಲ್ವಾಗೆ ಸಾಮಿಯಣ್ನಂ ಬರೆದೋಂ 
(ಸೌಇಇ. x1, ೪೧-೫೭; 969); ಸೇನಬೋವಂ ಮೊಣಡಿಯ ಚಾವುಣ್ಣಮಯ್ಯಂ 
ಸಾಸನಮಂ ಬರೆದಂ (ಸೌಣಇ x. ೧೯-೭೪; 1015). 
ಸಾಸನಮಾಗು ಎ ಸ್ಥಿರವಾಗು; ನಿರ್ಣಯವಾಗು : ವೆರ್ಗ್ಗಡೆತನಕೆಯ 
ಆಅರಿಉರ್ಪುನ್ನಿರ್ವ್ವರು ತೊಚೆಕ್ಕಾರಾಟ್ಟಿ ಉಪೆಕ್ಕವಿಯ ಮೂವಲ್ಫೋಗೆಯು ಕೂಡಲೂರು 
ಇನೆತ್ತುಮೂರ್‌ ನೆರ ಸಾಸನಮಾಗೆ ಕುದಿಯ್ಕುಕೊ ೫೬ ಲು (ಎಕ. (೪, ಗುಂಡ್ಲುಪೇ 
೮೮-೬; ಸು. 750). ಸಾಸನವರ್ತ್ತಿಯಾಗಿ ಎ ಶಾಸನಪೂರ್ವಕವಾಗಿ; ಆಜ್ಞಾಧಾರಕ 
ನಾಗಿ: ನೊಳಂಬವಾಡಿಯಿಂ ಮೇಲೆ ಪಾನುಂಗಲ್ಲು ನಾಡು ಬನವಾಸೆದೇಸಮಂ 
ಸಾಸನವರ್ತ್ತಿಯಾಗೆ ದಯೆಗೆಯ್ದು ಕೊಟ್ಟು] (ಸೌಇಇ. xx, ೪೯-೧೪; 1076 2). 
[ಆ ಸಂ. ಶಾಸನ] 
ಸಾಸನಂಗೊಡು (ಕ್ರಿ). ಅಪ್ಪಣೆಯನ್ನು ಕೊಡು; ಆಜ್ಞೆಯನ್ನು ನೀಡು: 
ಚಾವುಣ್ಣಯ್ಮಂಗೆ ಇವರ್‌ ಪೇಟೆ ನಾಡು ಸಾಸನಂಗೊಟ್ಟರ್‌ ಇದರ್ಕೈಮಣ್ಣಿಗರ್‌ ಸಾಕ್ಷಿ 
(ಎಕ. x, ಹೊಸಕೋ. ೧೧೧-೮; 997). [ಸಾಸನ *- ಕೊಡು) 
ಸಾಸನಗಬ್ಬ (ನಾ). ಪದ್ಮರೂಪದಲ್ಲಿ ಬರೆದ ಶಾಸನ; ಶಾಸನಕಾವ್ಮ: 
ಸನ್ತಿವಿಗ್ರಹಿ ದಾಮರಾಜಂ ಸಾಸನಗಬ್ಬಮಂ ಪೇಳ್ದು ಬರೆದಂ (ಎಕ. ೪11, ಶಿವಮೊ. ೧೦-೫೯; 
1085). [ಸಾಸನ + ಕಬ್ಬ) 
ಸಾಸನಿಗ (ನಾ). ಶಾಸನವನ್ನು ಪಡೆದವನು; ಆಜ್ಞೆಯನ್ನು ಸ್ವೀಕರಿಸಿದವನು: 
ಕವಿಳಾಸಪುರವೇ ಸಾಸನದ ವನೆ ಬಸವರಾಜನೇ ಸಾಸನಿಗನೆಂದುವುಭಯ ನಾನಾದೇಸಿ 
ಮುಮ್ಮುರಿದಂಡಂಗಳು ಕೊಟ![ಟ್ಟ] [ಸಾ(ಶಾ)ಸನ] (ಎಇ 20॥ ೧೪-೭೯: 1260). 
[ಸಾಸನ 4 - ಇಗ) 
ಸಾಸವಾಸಿ (ನಾ). ಸಾಹಸದ ಖ್ಯಾತಿಯನ್ನು ಪಡೆದವನು; ಪ್ರಸಿದ್ಧವಾದ 
ಸಾಹಸವಂತ ,- ಪರಾಕ್ರಮಶಾಲಿ: ಬೀಸುವ ಸಬಳಂ ವಿಚಿತ್ರಮನೆ ತಳ್ತಿಟ್‌ದರ್‌ 
ಮನೆಯಲ್ಲಿ ಕಲ್ತ ಪಾರ್ಥಿವಕುಲ ವಿದ್ದೆಯಂ ಮೊನೆಯೊಳಂ ನೆಟೆ ತೋರ್ಪುರು 
ಸಾಸವಾಸಿಗಳ್‌ (ಪಾಕಾಂ. ತೋರ್ಪರ ಸಾಸವಾರಿಗಳ್‌] (ಜಗಎ. ೭-೯೯). 
[ಸಾಸ, 3 ವಾಸಿ] 


ಸಾಸವೆ 'ಸಾಸಿವೆ' ನೋ. 


ಸಾಸವೆಗಲಸು ೮೫೦೭ ಸಾಸಿರ್ಮಡಿ 


ಸಾಸವೆಗಲಸು (ಕ್ರಿ). ಸಾಸವ ಮುಂತಾದ ಸಂಬಾರಪದಾರ್ಥಗಳನ್ನು ಸೇರಿಸಿ | 


ಕಲಸಿ; ಒಂದು ಬಗೆಯ ಖಾದ್ಮವನ್ನು ತಯಾರಿಸು: ಗಂಗಾದೇವಿಯ ಹುಳಿಯ 
ಕಾಸಿ ಗೌರೀದೇವಿಯ ಕೂಳನಟ್ಟು ಭಕ್ತನ ಬಾಡನಟ್ಟು ದೇವನ ಸಾಸವೆಗಲಸಿ 
ಬ್ರಹ್ಮನಡ್ಡಣಿಗೆ ವಿಷ್ಣು ಪರಿಯಾಣ ರುದ್ರನೋಗರ ಈಶ್ವರ ಮೇಲೋಗರ ಸದಾಶಿವ 
ತುಪ್ಪ ಉಣಲಿಕ್ಕಿ ಕೈಕಾಲು ಮುಟ್‌ಯತ್ತು ಗುಹೇಶ್ವರ (ಅವಜಂ. ೧೨೫-೫೬೮). 
(ಸಾಸವೆ ( ಸಾಸಿವೆ) 4" ಕಲಸು) 

ಸಾಸವೆಗುಡಿ (ಕ್ರಿ). ಸಾಸವೆಯನ್ನು (ಆರೆದು) ಕುಡಿ: ಬಡದೌಡುಗರ್ಚಿ ನೋವಿಂದ 
ಡಿಗಡಿಗಹಹಾಯೆನುತ್ತುಮೆಡಗಯ್ಕಿಂದಂ ತಡವರಿಸುತ್ತುಂ ಸಾಸವೆಗುಡಿದಂತಿರೆ ಕರಮೆ 
ಮಜುಗಿ ತಳವೆಳಗಾದಂ (ಧರ್ಮಾಮೃ. ೧-೧೪೩). [ಸಾಸವೆ ( ಸಾಸಿವೆ) 4 ಕುಡಿ) 

ಸಾಸವೆಗೊಡ (ನಾ). ಸಾಸವೆಯ ಕದಡನ್ನು ತುಂಬಿದ ಕೊಡ: ಕರಿಯ ಮದ್ದಿನ 
ಪೊಟ್ಟಣ . . . ಅರೆದ ಸಾಸವೆಗೊಡ ಕಾದಡವಿಯ ಬಹು ಹರವಿಗಳೊಪ್ಪಿದುವಾಗ 
(ಕಂನವಿ. ೧೧-೧೩೩). ([ಸಾಸವೆ (೮ ಸಾಸಿವೆ) + ಕೊಡ್ಡ] 

ಸಾಹಿ (ನಾ). ಸಾಹಸಿ; ಪರಾಕ್ರಮಿ: ತಮ್ಮನ ಸಾಸಿಯೆಂದುಬ್ಬಿಸಿ ನುಡಿದ (ಭರದ. 
೫೧-೧೦೦); ಆತನೇ ಸಾಸಿಯೆನೆ ಕೇಳ್ದು (ಜೆಬಪು. ೧೬-೪೨). [೮ ಸಂ. ಸಾಹಸಿನ್‌) 

ಸಾಸಿಗೆ, ಸಾಯಸಿಗ (ನಾ). ೧. ಸಾಹಸಶಾಲಿ; ಪರಾಕ್ರಮಿ: 6). 
೨. ಧೈರ್ಯಶಾಲಿ; ಸ್ಮೈರ್ಯವಂತೆ: ಸಾಸಿರ್ವರ್‌ ವನಿತೆಯರ್‌ . . . 
ಅರಸುಗಳ್ಳೆರಸಾ ಸಾಸಿಗನುಚಿತದೀಕ್ಷೆಯಂ ಕೈಕೊಂಡಂ (ಆದಿಪು. ೬-೫); ಪಾಪಮನೆ 
ಪೆರ್ಚಿಸಿ ಸತ್ತು ನರಕದೊಳಾದ ಮಹಾದುಃಖಮೆಂಬಗ್ನಿಗೆ ತಮ್ಮ ಶರೀರಮೆಂಬ 
ಪುಳ್ಳಿಗಳನಿಕ್ಕುವರದೇಂ ಸಾಸಿಗರೋ (ಧರ್ಮಾಮೃ. ೬-೧೭೫); ಸಾಸಿಗನು ತಂದೆಯನು 


ಸಾಸಿರಗಣ್ಣಗೆ ಸೊಬಗಿನೊಳಿಮ್ಮಡಿ ಸಾಸಿರಗದಿರಗೆ ತೇಜದೊಳಯ್ಮಡಿ (ಜಯಕಾ. 
೧೫-೧); ಸಾಸಿರಗದಿರನೋರಗೆಯ ಭಾಸುರ ತೇಜೋಪೇಶನೊಪ್ಪಿದನು ವಿಲಾಸರಸಾಬ್ದಿ 
ಚಂದ್ರಮನು (ಶ್ರೀಪಾಲ. ೮-೨). [ಸಾಸಿರ ೬ ಕದಿರ್ನ್‌ + - ಅ) 

ಸಾಸಿರಗಯ್ಯ "ಸಾಸಿರ್ಗೈೇಯ' ನೋ. 

ಸಾಹಿರಗೆಯ್ಯ “ಸಾಸಿರ್ಗೆೈಯ' ನೋ. 

ಸಾಸಿರದಲೆಯ "ಸಾಸಿರ್ದಲೆಯ' ನೋ. 

ಸಾಸಿರದೋಳ 'ಸಾಸಿರ್ದೋಳ' ನೋ. 

ಸಾಸಿರಮಡಿ 'ಸಾಸಿರ್ಮಡಿ' ನೋ. 

ಸಾಸಿರವಗೆ (ನಾ). ಹಲವು ಬಗೆ; ಅನೇಕ ರೀತಿ: ಸಾಸಿರವಗೆಯ ಬೋಳಿಯ 
ಮಾತ 6ವಿಯೊಳು ಸೂಸಿ (ಮೋಹತ. ೧೦-೨೦). [ಸಾಸಿರ *- ಬಗ್ಗೆ) 

ಸಾಸಿರವಧಿ (ನಾ). ೧. ಸಾವಿರವರ್ಷಗಳ ಕಾಲ. ೨. (ಆಲಂ) ದೀರ್ಫಾ 
ಯುಷ್ಕ; ಜೀವಿತಾವಧಿ: ನಿನಗಾಂ ಕಲಿಸಿದುದೆ ನಿನ್ನ ಸಾಸಿರವಧಿಗೆ ಸಾಕು 
(ಹೆಬ್ಬೆರ. ೪-೬). [ಸಾಸಿರ + ಅವಧಿ] 

ಸಾಹಿರಶಿರ (ನಾ). ಸಾವಿರ ತಲೆಗಳುಳ್ಳವನು; ಸಹಸ್ರಶೀರ್ಷ; ಪರಮಾತ್ಮ: 
ಸಾಸಿರಶಿರನೆ ಸಾಸಿರಲೋಚನನೆ . . . ಸಾಸಿರಚರಣನೆ ಸಾಸಿರ ನಮೋ ನಮೋ 
(ಪುರಂದ. ಧಾ. ೨-೫-೭). [ಸಾಸಿರ + ಶಿರ) 

ಸಾಸಿರಾಹಶ್ವಯ (ನಾ). ಸಹಸ್ರನಾಮವನ್ನು ಹೊಂದಿದವನು; ಭಗವಂತ: 
ಬಲರಾಮ . . . ರುಕ್ಮಾಂಗದರು ಮುಖ್ಯ ಯಾದವಬಲಾಢ್ಯರುಗಳು ಸಾಸಿರಾಹ್ಟಯನ 
ಕೆಲಬಲದೊಳಂ ಮಂಡಿಸಿರಲು (ನವಮೋ. ೧೭-೧೪). [ಇ ಸಂ. ಸಹಸ್ರಾಹೃಯ] 


ಕೊಲ್ಲದೆ ಹೇಸಿ ಬಿಟ್ಟನು (ಕಾಶಿ9. ೨೮-೭೨). ೩. ದುಡುಕಿನವನು; ಉದ್ದಟತನದ |2| ಸಾಸಿರ್ಗಣ್ಣ, ಸಾಸಿರಕಣ್ಣ, ಸಾಸಿರಗಣ್ಣ (ನಾ). ಸಾವಿರಾರು ಕಣ್ಣುಗಳುಳ್ಳವನು; 
ವ್ಯಕ್ತಿ : ಕಾಳೋರಗನಂ ಕೂಸು ಪಿಡಿವಂತೆ ಪಿಡಿದಂ ಸಾಸಿಗನವಿವೇಕಿ ಸೀತೆಯಂ ದಶಕಂಠಂ ಹಲವುಗಣ್ಣ; ಇಂದ್ರ: ""ಇಂದಿರಂ . . . ಮುಗಿಲ್ಲೇರನೊಸೆದು ಸಾಸಿರ್ಗಣ್ಣಂ 
(ಪಂರಾಮು. ೯-೧೦೧). ೪. ಅವಿವೇಕಿಯಾದವನು; ಮೂರ್ಯ : ಮಗನಂ ಪಡೆವಂತಿರೆ (ಪಾಕಾಂ. ಸಾಸಿರಗಣ್ಣ) ಬೆಟ್ಟುವಗೆಯನೆನಲೈ ಸುರಪತಿಯ ನಾಮಮಕ್ಕುಂ'' 
ಬಂಜೆಗೆ ಮರ್ದಂ ಮಾಲ್ಪೆನೆಂಬ ಸಾಸಿಗನೇಂ ತಾಂ ಪುಗಿಸುವನೆ ಜೀವವೆಂತದುವೆ (ಶಬ್ದಮಂ. ೧೦); ಸಾಸಿರ್ಗಣ್ಣಂ ಮೊದಲಹ ಭಾಸುರ ದಿವಿಜರ್ಕಳು . . . ನಿಂದು 
ಗರ್ಭದೊಳುಮರ್ದಿ ಮೇಣದಕ್ಕುಮೆ ಜೀವಂ (ಸಮಪ. ೧೨-೩೫). "ಸಾಹಸಿಗ' ಪರಾ. ಪೊಡಮಡುತ್ತಿರ್ಪರಣಂ (ಹಾಲಾಸ್ಮ. ೩-೪-೭). ಸಾಸಿರಕಣ್ಣ : ಸೌಧರ್ಮೇಂದ್ರಂ 
ಸಾಯಸಿಗ: (ಗು). ೫. ಸಾಹಸದಿಂದ ಕೂಡಿದ; ದಿಟ್ಟ: ಸಾಯಸಿಗ ಭುಜ |2| ಸಾಸಿರಕಣ್ಣನತೀಂದ್ರಿಯದರ್ಶನನಿದೇಂ ಜನಂ ಸುಂದರನೋ (ಶಾಂತಿಪು. ೧೨-೧೬). 
ಬಲನೆ . , . ರಾಯದಳವೆತ್ತಿ ಬಂದರೆ ನಾಯಂ ಹಲ್ಲಣಿಸಿ ಗೆಲುವರೇ ನೃಪತಿಲಕಾ ಸಾಸಿರಗಣ್ಣ : ಸಾಸಿರಗಣ್ಣಗೆ ಸೊಬಗಿನೊಳಿಮ್ಮಡಿ (ಜಯಕಾ. ೧೫-೧). 
(ನೀತಿಸಾ. ೩೪೯). [ಆ ಸಂ. ಸಾಹಸಿಕ] [ಇ ಸಾಸಿರ ೬ ಕಣ್‌ + -ಅ)) 
ಸಾಸಿಮೆ "ಸಾಸಿವೆ' ನೋ. ಸಾಸಿರ್ಗೈಯ, ಸಾಯಿರಗಯ್ಯ, ಸಾಸಿರಗಯ್ಯ, ಸಾಸಿರಗೆಯ್ಮ (ನಾ). ೧. ಎ 
ಸಾಸಿರ, ಸಾಯಿರ, ಸಾವಿರ (ನಾ). ೧. ಒಂದು ಸಂಖ್ಯೆ ; ಸಹಸ್ರ ; ಹತ್ತುನೂರು: ಸಾಸಿರಗದಿರ : ""ತಾವರೆಗೆಳೆಯಂ . . . ಸಾಸಿರ್ಗೆಯ, ಗರಂಗಳಾಣ್ಮಂ - ಈ ೧೧ 
ಮಲೆ ಸಾಸಿರಮುಮಾಳೆ (ಇಆ. ೫೧/, ೨೩೨-೫೦; 9ನೆಯ ಶತ); ಸಾಸಿರ ಪೊಂಗೆಯ್ದುಂ ಚಿಃ |30|/ ಸೂರ್ಯನ ವೆಸರ್‌'' (ಕಶಸಾ. ೪೮-೨೮). ಸಾಯಿರಗಯ್ಯ : ೧. ತುತಿಪೆಂ ಸಾಯಿರಗಯ್ಕೆಂ 
ಕಾಸಟಿಂ (ಪಂಪಧಾ. ೩-೪೪); ಬಿಡುವಲ್ಲಿ ನೂಲು ಪರಿವಾಗಳ್ಳಾಸಿರಂ (ಗಡಾಯು. ೩-೩); ಕುಳಿರ್ಗಯ್ಯಂ ಕಾರ್ಬಟ್ಟೆಗನೆಂದೊಳ್ಗಣ್ಣವನಂ (ಉದ್ದದೇ ೩-೭೬). ಸಾಸಿರಗಯ್ಯ: ೧. 
ನೆನೆದು ನಾಮೋಚ್ಚರಣೆಗೆಯ್ಕೆ ಸಾಸಿರಪಶುಗಳನು ಬಾನವಿತ್ತ ಫಲ (ಸೌಂದಪು. ೭-೩೧). ““ಸೂರ್ಯನೊಳ್‌ ಸಾಸಿರಗಯ್ಮಂ'' (ಕರ್ಣಾನಿ. ೯೧). ಸಾಸಿರಗೆಯ್ಯ : ೨. ಸಾವಿರ 
೨. (ಆಲಂ) ಅನೇಕ; ಹೇರಳ; ಹಲವು: "ಸಾಸಿರವಗೆ' ಪರಾ. ಸಾಯಿರ: ಕೈಗಳನ್ನು ಹೊಂದಿದವನು; ಬಾಣಾಸುರ: ಸಾಸಿರಗೆಯ್ಕನಂದನೆಯ 
೧. ಬಾರಣಾಸಿಯೊಳ್‌ ಸಾಯಿರ ಕವಿಲೆಯುಮಂ . . . ಅಟೆದ ಬ್ರಹ್ಮಾತಿಯಕ್ಕು ಲಾವಣ್ಕಾಂಬುರಾಶಿಯನೊಡಗೂಡಿ (ಮೋಹತ. ೨೪-೩). 
(ಆ. Xu, ೨೨೫-೧೨; 916); ಒಡೆಯರ್ಗೆ ಸಾಯಿರಗದ್ಕಾಣಪೊನ್ನಂ ಕುಡುಮೆನೆ | [ಆ ಸಾಸಿರ ೬ಕ್ಕೆ (ಆಕೆಯ್ಶ್‌) + - ಅ) 
(ಚಾವುಪು. ೪೯). ಸಾವಿರ : ೧. ಸಾವಿರ(0) ಬಳ್ಳಿಯ ತೋಣ್ಬದ ಸಾಮ್ಮಮ ಸಾಹಿರ್ದಲೆಯ, ಸಾಸಿರದಲೆಯ (ನಾ). ಸಾವಿರ ತಲೆಗಳುಳ್ಳವನು ; ಆದಿಶೇಷ: 
(ಎಇ. ೫೫೪1 ೪-೧೫; 906); ತೋಡಿದನು ಕೂರಂಬಿನಲಿ ಸಾವಿರಮಹಾರದ್‌'ರ ""ಸಾಸಿರ್ದಲೆಯಂ, ಸಹಸ್ರಶಿರಾ'' (ಶಬ್ದಾನು. ೩೫೬ ವ್ಯಾಖ್ಮಾ). ಸಾಸಿರದಲೆಯ: 
(ಕುವ್ಮಾದ್ರೋ. ೧-೬೮); ಒಬ್ಬರ ಕಣ್ಣಿಗೊಂದಾಳು ಸಾವಿರವಾಗಿ ಮಬ್ಬುವಿಡಿದು ಕಾಣಿಸಲು ""ಸಾಸಿರ್ದಲೆಯಂ, ಸಾಸಿರದಲೆಯಂ'' (ಶಬ್ದಾನು. ೩೫೬ ಪ್ರಯೋ). 
(ಕಂನವಿ. ೧೪-೯೧). ೨. ನಿನಗೆ ನಂಬಿಗೆ ಸಾವಿರ!ಪಾಲಾ. ಬಹಳ]ವನಿತ್ತಪೆಂ ಪಾಡು ಎಂಬ [ಆ ಸಾಸಿರ + ತಲೆ + - ೪) 
ನುಡಿಗೇಳುತುಂ (ಕಂದರ. ೧೧-೭೪); ಸಾವಿರ ಜನರ ಮುಂದೆ ಕೆಲಸ ಮಾಡುವಾಗ ಇವಳಿಗೆ |೨| ಸಾಹಿರ್ದೋಳ, ಸಾಸಿರದೋಳ (ನಾ). ಎ ಸಾಸಿಗಯ : "“ಸಾಸಿರ್ದೊಳಂ, 
ಹೆದರಿಕೆಯಾಗುವುದಿಲ್ಲ (ಎಧ್ರುವ. ೮೦). ಸಹಸ್ರಬಾಹುಃ'' (ಶಬ್ದಾನು. ೩೫೬ ವ್ಯಾಖ್ಮಾ). ಸಾಸಿರದೋಳ : ""ಸಾಸಿರ್ದೋಳಂ, 
ಸಾವಿರಾರು ಎ ಅಸಂಖ್ಯ; ಹೇರಳೆ: ನಿಮ್ಮಂತಹ ಮೇಡಂಗೆ ನನ್ನಂತಹ ಸಾವಿರಾರು ಸಾಸಿರದೋಳಂ'' (ಶದ್ದಾನು. ೩೫೬ ಪ್ರಯೋ). [ಆ ಸಾಸಿರ * ತೋಳ್‌ + - ಅ) 
ಶಿಷ್ಮೆಯರು (ನಿಂದೆನೆ. ೧೯೯). [ಆ ಸಂ. ಸಹಸ್ರ) ಸಾಸಿರ್ಮಡಿ, ಸಾಸಿರಮಡಿ (ನಾ). ಸಾವಿರ ಸಲ; ಸಹಸ್ರಪಟ್ಟು: ನೆಯ್ದಿಲ 
ಸಾಸಿರಕಣ್ಣ "ಸಾಸಿರ್ಗಣ್ಣ' ನೋ. ಕಡುಗಂಪುಮನಿವಅ ಕಂಪು ಗೆಲ್ಲುವು ಸಾಸಿರ್ಮಡಿಯೆನೆ ಪೊಂಬಣ್ಣದ ಕೆಂಪಿಡಿದಿರೆ 
ಸಾಸಿರಗಣ್ಣ "ಸಾಸಿರ್ಗಣ್ಣ' ನೋ. «|  ಸೊಗಯಿಪುವು ಗಂಧಶಾಲಿವನಂಗಳ್‌ (ಆದಿಪು. ೧-೬೦); ಧರ್ಮಮುಮರ್ಥಮುಂ ಬಿಡದೆ 


ಸಾಸಿರಗದಿರ (ನಾ). ಸಾವಿರಾರು ಕಿರಣಗಳನ್ನು ಹೊಂದಿದವನು; ಸೂರ್ಯ: ಕಾಮಮುಮೆನ್ನೊಳಗೊಂದಕೊಂದು ಸಾಸಿರ್ಮಡಿಯಾಗಿ ಪೆರ್ಚಿದುದು (ಬಾರಪು. ೩-೫); 


ಸಾಸಿರ್ಮಡಿಸು 


ನಿನ್ನನ್ನು ನೋಡುತ್ತಿದ್ದರೆ, ನನ್ನ ಹೃದಯಕ್ಕೆ ಹಿಂಸೆಯು ಸಾಸಿರ್ಮಡಿಯಾಗಿ ಹೆಚ್ಚುವುದು | 
(ಸುಗುಗಂ. ೧೪೧-೧೨). ಸಾಸಿರಮಡಿ : ಸವಿಯೊಳು ಸಾಸಿರಮಡಿ ಮಿಕ್ಕುವು (ಧರ್ಮಾಮೃ. 
೧-೧೫೬); ಸಂದ ಸಾಸಿರಮುಡಿಯೆಂದು ಭಾವಿಸದಿರಲೊಂದದಿಹುದೆ ಪಾತಕವು 
(ಟಂಜಚ. ೧೦-೮೦). 'ಸಾಸಿರ್ಮೆ' ಪರಾ. («ಸಾಸಿರ + ಮಡ್ಡಿ] 

ಸಾಸಿರ್ಮಡಿಸು (ಕ್ರಿ). ಸಾವಿರಪಟ್ಟು ಹೆಚ್ಚಾಗು; ಸಹಸ್ರದಷ್ಟು ವೃದ್ಧಿಸು: 
ವಕ್ರೆಕಂಜಂಗಳೊಳೆ ಕೂಡೆ ಸಾಸಿರ್ಮಡಿಸುತ್ತು೦- (ಸೂಕ್ತಿಸು. ೧೨-೨೦). 

[ಸಾಸಿರ್ಮಡಿ 3- - ಇಸ್ಕ್ಶು! 

ಸಾಸಿರ್ಮೆ (ನಾ). ಸಾವಿರಸಲ; ಸಹಸ್ರಬಾರಿ : ""ಸಾಸಿರ್ಮೆ ಸಹಸ್ರವಾರದೊಳ್‌'' 
(ಕರ್ಣಾನಿ೮೫); ಮೆ ಪ್ರತ್ಮಯಕ್ಕೆ - ಒರ್ಮೆ, ಇರ್ಮೆ, ಮೂರ್ಮೆ, ಸಾಸಿರ್ಮೆ (ಶಮದ. ೨೦೭ 
ಪ್ರಯೋ); ಒಂದು ಮೊದಲಾದ ಸಂಖ್ಯಾವಾಚಿಗಳಿಗೆ ಆವೃತ್ತಿ ಎಂಬರ್ಥದಲ್ಲಿ ಮೆ 
ಸೇರುವುದು - ಒರ್ಮೆ, ಇರ್ಮೆ, ಸಾಸಿರ್ಮೆ (ಕ,೩ಡ. ೫೨). "ಸಾಸಿರ್ಮಡಿ' ಪರಾ. 

(೬ ಸಾಸಿರ *- - ಮೈ) 

ಸಾಸಿವೆ, ಸಾಸವೆ, ಸಾಸಿಮೆ, ಸಾಸುವೆ (ನಾ). ೧. ಒಂದು ಬಗೆಯ 
ಸಂಬಾರಪದಾರ್ಥ; ವಿಶೇಷವಾಗಿ ಒಗ್ಗರಣೆಗೆ ಹಾಕಲು ಬಳಸುವ, 
ರಾಗಿಯಾಕಾರದ ಸಣ್ಣ ಕಾಳು; ಸರ್ಷಪ: ಕಡಲು ಸಾಸಿವೆಯೊಳಗಡಗಿದಂತೀ 
ಮೂಲು ಪೊಡವಿಯಷ್ಟಗಲದ ಹಂಸ ಬಡಮ್ಮೆಯೊಳಿರ್ದುದ ನೆನೆದು ಬೆಕ್ಕಸಬಟ್ಟ 
ಬೆಡಗೋಯೆಂದೆನೆ ನೃಪನೆಸೆದಾ (ಭರಚ. ೩-೨೨); ಎಳ್ಳು, ಧನಿಯ, ಸಾಸಿವೆ, ಹುಚ್ಚಿಳ್ಳು 
ಮೊದಲಾದವುಗಳನ್ನು . . . ಬೆಳೆಯುತ್ತಾರೆ (ವ್ಮವಮ. ೪೪). ೨, ಸಾಸಿವೆಕಾಳಿನಿಂದ 
ತೆಗೆದ ಎಣ್ಣೆ: ಬೆಂದ ಹುಣ್ಣಲಿ ಸಾಸಿವೆಯ ಬಳಿಯದಿರು (ಕುವ್ಮಾದ್ರೋ. ೧-೮). 
೩. ಒಂದು ಬಗೆಯ ಮೇಲೋಗರ : ಸಾರಿನಲ್ಲೂ ಊಟ ಮಾಡಿದಿರಿ; ಸಾಸಿವೆಯಲ್ಲೂ 
ಊಟ ಮಾಡಿದಿರಿ (ಮೂಲ್ಕಿ. ೨೨೬). ೪. ಒಂದು ಅತಿ ಸಣ್ಣ ಅಳತೆ, - ಪ್ರಮಾಣ; 
ಒಂದು ಕೂದಲ ತುದಿಯಷ್ಟು ಪ್ರಮಾಣ: ಕರಿರೋಮಾಗ್ರಂ ಸಾಸಿವೆ (ವೃವಹಾ. 
೮-೩೬೭ ಅನುಬಂಧ). ೫. ಅಕ್ಷತೆಯಾಗಿ ಬಳಸುವ ಒಂದು ಬಗೆಯ ಬಳಿಯ ಬಣ್ಣದ 
ಕಾಳು: ಗೊಂಬೆಗೇನು ಜೀವ ಇರುತ್ತದೆಯೇ? ಸಾಸಿವೆ ಇಕ್ಕೋದಕ್ಕೆ (ಸುವಸಂ. ೩೦). 
ಸಾಸವೆ : ೧. ಸಾಸವೆಯ ಮೇಲೆ ಸಾಗರವರಿದಂತಾಯಿತ್ತಯ್ಯ (ಬಸವ. ೩೩೩); ಸರ್ಷಪಂ- 
ಸರುಸಪಂ, ಸರ್ಷಪಮೆಂದು, ಸಾಸವೆ (ಶಮದ. ಕಿ. ೨೪ ಪ್ರಯೋ). ಸಾಸಿಮೆ : ೧. 
ಉತ್ತರ ಪ್ರತ್ಮುತ್ತರಗಳು ಕವಯಿತ್ರಿ ಹೇಳಿದಂತೆ ""ಎಣ್ಣೆ- ಸಾಸಿಮೆ ಸಿಡಿದಂತಿವೆ'' 
(ಕರ್ನಾಕ. ೨೬೩). ೩. ಪಡುವಲಕಾಯಿಯ ಸಾಸಿಮೆಗೆ ಒಗ್ಗರಣೆ ಹಾಕುವುದಿತ್ತು 
(ಡೇವಹೆಂ. ೩೫). ಸಾಸುವೆ : ೧. ಜೀವಜಶೃಂಗಂ ಸಾಸುವೆ ತಾವಿನಿತುಂ 
ಭೂತಜ್ವರೋಪಶಾಂತಿಗೆ ಧೂಪಂ (ಕಲ್ಮಾಣ. ೩-೫೧); ಹುರುಳಿ ಸಾಸುವೆ ಮೆಂತೆಯದ 
ಚೂರ್ಣ ಹಪ್ಪಳಂ ಸಂಭಾರವಸ್ತುವಹವು (ಸೂಪಶಾ. ೪-೧). ೩. ಈಗ ನಿಮಗೇನು ಬೇಕು 
ಹೇಳಿ; ಸಾರನ್ನು ತರಲೋ ಸಾಸುವೆ ತರಲೋ? (ಮೂಕಜ್ಜಿ. ೨೨೭). 

[ಆ ಸಂ. ಸರ್ಷಪ./ ತುಳು. ಸಾಸಿಮೆ, ಸಾಸೆಮಿ; ತೆಲು. ಸಾಸುವುಲು] 

ಸಾಸಿವೆಗದಡು (ನಾ). ಸಾಸಿವೆಯನ್ನು ಅರೆದು ಕದಡಿದ ನೀರು; 8 ಇದನ್ನು 
ಯುದ್ಧಕಾಲದಲ್ಲಿ ಶತ್ರುಗಳ ಮೇಲೆ ಎರಚಲು ಬಳಸುತ್ತಿದ್ದರು: 
ಕಾಯ್ದೆಣ್ಣೆಗೂಡಿ ಮಳಲರಗು ಸಾಸಿವೆಗದಡು ಸುಣ್ಣಕಲ್ಲಂಬಲಿಗಳುಂ ಸುರಿದುವು 
(ಚೆಬಪು. ೪೨-೩೨). [ಸಾಸಿವೆ + ಕದಡು) 

ಸಾಸಿವೆಹಾಲು (ನಾ). ಎ ಸಾಸಿವೆಗದಡು : ಸಾಸಿವೆಹಾಲು ಸಾಧಕಾಂಗಾರ ನಾಸಿಕದ 
ನೀರ ಬರಿಸಿತ್ತು (ಕಲ್ಮಾಶಾಂ. ೯-೧೦೪). [ಸಾಸಿವೆ 4 ಹಾಲು, (ಆ ಪಾಲ್‌] 

ಸಾಸಿಸು "ಸಾಯಿಸು' ನೋ. 

ಸಾಸುವೆ "ಸಾಸಿವೆ' ನೋ. 

ಸಾಸುವೆಬದನೆಗಾಯಿ (ನಾ). ಒಂದು ಬಗೆಯ ಬದನೆಕಾಯಿಯ ಪಲ್ಕ: 
ಉತ್ತರಿಸಿದೆಳೆಯ ಬದನೆಯಕಾಯ ಕತ್ತರಿಸಿ . . . ಸಾಸುವೆಗೆ ಹುಳಿಯನು ಇತ್ತರೆದು 
೬... ಜೀರಿಗೆ ಮೆಂತೆಯನಿಕ್ಕಲದುವೆ ಸಾಸುವೆಬದನೆಗಾಯಾದುದು (ಸೂಪಶಾ. ೪-೨೭). 

[ಸಾಸುವೆ (ಆ ಸಾಸಿವೆ) 3- ಬದನೆಗಾಯಿ (ಆ ಬದನೆಕಾಯ್‌)] 
ಸಾಸ್ಕರ (ನಾ). (?) : ಭಾಸ್ಕರೋದಯಕಾಲಕೆಲ್ಲೆಲ್ಲಿ ಅರಸಿ ನಯನಾಸ್ಕರಂಗೊಳದಿರಲು 


೮೫೦೮ 


5 


ಸಾಹಣಿ 


. ಸಾಸ್ಕರಪ್ರವೀರ ನಾನೀ ರತ್ನಸಂಚಯವನಾಸ್ಕರಿಪೆನೈದಿ ಖಳಬರಲಿನೀಕ್ಷಿಪೆನು 
ಯಂಬಾಸ್ಕರದಿ ಬೀಳ್ಕೊಟ್ಟನೆಲ್ಲರ (ಜಿನಮು. ೨೨-೧೨); ಪಾಸ್ಕರವಾಸಗೋತ್ರದ ಮಿಸುನಿಯ 
ನಾಮ ಭಾಸ್ಕರದಕ್ಷ ಪಾಂಗಜನಾ ಆಸ್ಕರ ಸೇರಿದವನ ವಾಚ್ಕಕೆ ದೂರ ಸಾಸ್ಕರಲ್ಲದಗೆ 
ನಾ ನಮಿಪೆ (ದೇವಪು ೧-೩೬). “ಆಸ್ಕರ' ಪರಾ. [1] 

ಸಾಸ್ನ (ನಾ). ದನಗಳ ಕುತ್ತಿಗೆಯ ಕೆಳಭಾಗದಲ್ಲಿ ಜೋತಾಡುವ ಚರ್ಮದ 
ಪದರ; ಗಂಗೆದೊವಲು: ""ಕೊರಲೊತ್ತಿನ ತೊಗಲು ಸಾಸ್ಥವದು'' (ಮಂಗರಾ. 
೫೩-೨); ಪ್ರಣವರವಠಣತ್ಕಾರನಾನಂದ ಸಾಸ್ನಾಸ್ಪದನಾಮ್ನಾಯಾಂತ ಘಂಟಾಗಳ 
ನಮೃಶಕಕುದ್ಬಂಧುರಂ . . . ತೊಳಗಿದನಭವಾಂಭೋಧಿಚಂದ್ರಂ ವೃಷೇಂದ್ರಂ (ಕಾಜಶೇ 
೧೪-೧೫೧); ಗೋವು ಎಂಬುದಕ್ಕೆ ಅರ್ಥವೇನೆಂದು ಕೇಳಿದರೆ ಸಾಸ್ನಾ ಮೊದಲಾದು 
ದನ್ನುಳ್ಳುದು ಗೋವು ಎಂದು ಮತ್ತೊಂದು ಶಬ್ದದಿಂದ ಉತ್ತರ ಕೊಡುವೆವು 
(ಭಾತತ್ತ. ೪೦೦). (ಪಂ. ಸಾಸ್ನಾ) 

ಸಾಹಚರ್ಯ (ನಾ). ಸಹವಾಸ; ಒಡನಾಟ; ಮೈತ್ರಿ: ಇಂದ್ರನಿಗೂ 
ಮರುತ್ತುಗಳಿಗೂ ಇರುವ ಸಾಹಚರ್ಯ ಪ್ರಸಿದ್ಧವಾದುದು (ಬುಕ್ಷಾರ. ೭೧ ಟಿಪ್ಪಣಿ); ಒಂದು 
ಸ್ಥಳದಲ್ಲಿ ವಹ್ನಿ ಧೂಮಗಳ ಸಾಹಚರ್ಯವನ್ನು ನೋಡಿದ ಮಾತ್ರದಿಂದಲೇ ಸಕಲ 
ವಹ್ನಿಧೂಮಗಳ ಸಾಹಚರ್ಯವು ಗೃಹೀತವಾಗಿ (ಹಿಂದಸಾ. ೧೪೦). [ಸಂ.] 

ಸಾಹಣ, ಸಹಣ (ನಾ). ೧. ಕುದುರೆಗಳನ್ನು ಸಾಕುವುದು,-- ಪಳಗಿಸುವುದು: 
(8. ೨. ಆನೆ, ಕುದುರೆಗಳನ್ನು ಕಟ್ಟುವ ಮನೆ; ಲಾಯ; ಕರೋಟಿ: 
ಸುಧಾದಧವಳಿತದೀರ್ಫಮಂದಿರಸಾಹಣಂಗಳಂ ಶೋಲ್‌ (ಶಾಂತಿಪು. ೩-೧೫ ವ); 
ರಾಗದಿನೆಳೆತಂದ ದಂತಿಹಯಸನ್ಮತಿಯಲ್ಲದೆ ಹೊನ್ನನಿತ್ತು ಕಟ್ಟಿದ ಕರಿವಾಜಿ 
ಸಾಹಣದೊಳೆಲ್ಲಿಯುವಿಲ್ಲೆನಿಪೊಂದು ಸಾಹಸಾಭ್ಕುದಯಮಂ (ಎಕ. ೫೩ ದಾವಣ.೪೨-೩೪; 
ಸು. 1162); ವಿಚಾರಿಸುವೊಡಮಾಯಂದದಿಭಂ ಬನದೊಳಿಲ್ಲ ಸಾಹಣದೊಳಮಿಲ್ಲೆಂ 
ದರಸನಾನೆಯಂ ತಾಂ ನಿಂದೆನಸುಂ ನೋಡಿ ನೋಡಿ ವಿಸ್ಮಯಮುತ್ತಂ (ಚಂದ್ರಪು. ೯-೯೫). 
೩. (2): ರಜನೀಚರಿಯರ್ಕಳ ಮಿಕ್ಕ ಪೆಕ್ಕಣಂ ಬಳ್ಳುವ ಸಾಹಣಂ ತಲೆಯ ಪುಂಜಿಗೆ 
ಕುಂದವು (ಕಾವ್ಶಸಾ. ೫೩೧ ಶೂದ್ರಕ). ಸಹಣ : ೧. ಪಟ್ಟಸಹಣದ ಹಿರಿಯ ಸಹಣದ 
ವಿಮಲಸಹಣಿಗಳವರ ಕರೆಯೆನುತ ಧುರಧುರಂಧರರೊಅಲಿದರು (ಕುವ್ಮಾಭೀ೪-೪೭). 
"ಸಾಹಣಿ' ಪರಾ. ॥.1ತೆಲು. ಸಾಹಿಣ] 

ಸಾಹಣಿ, ಸಹಣಿ, ಸಾಣಿ, ಸಾಹಿಣಿ (ನಾ). ೧. ಆನೆ ಮತ್ತು ಕುದುರೆಗಳನ್ನು 
ಪಳಗಿಸುವವನು; ಕಾಸ್ತಾರ: ತಂತಮ್ಮ ಮುಂದೆ ಸಂದಣಿಸಿ ಪಲ್ಲಣಿಸಲವ್ವಳಿಪ 
ರಾವುತರ್ವೆರಸು ಸನ್ನದ್ಧರಾದ ಸಾಹಣಿಗಳುಮಂ (ವರ್ಧಪು. ೯-೫೬ ವ); ಅಶ್ಚಗಜಸಾಹಣಿ 
ಗಳಿಗೆ ಎಚೆದು ... ಭಂಡಾರಿಗಳಿಗೆಚೆದು ಆ ಗರಳಮಂ ಬಸವನಖಿಳ ನಿಯೋಗಿಗಳಿಗೆಟೆ 
ಯಲ್ಕವರ್ಗಳ ಭಾಗಕದು ಪಾಲ್ತುಪ್ಪವಾಗಿರೆ (ಒಸಪು ೫೯-೨೮). "ಗಜಸಾಹಣಿ' ಪರಾ. 
೨. ಕುದುರೆಯ ಸವಾರ, - ರಾವುತ: ಸೆಣಸುವ ಸಾಹಣಿ ಸರಭಭೇರುಣ್ಣನುಂ 

ಸಮಸ್ತಪ್ರಶಸ್ತಿಸಹಿತಂ [ಶ್ರೀಮನ್ಮಹಾ।ಸಾಹಣಿ ಬಲ್ಲರಸರ್‌ (ಸೌಇಇ ೫1, 

೧೦೭-೧೧; 1066). ೩. ಕುದುರೆದಳದ ಮುಖಂಡ: ಸಾಹಸದಿಂ ಜುತುಪರ್ಣನ 
ಸಾಹಣಿಯಂ ಸಾರ್ದುಸುಖದಿನಿರ್ದನಿಳೇಶಂ (ವಳಚಂ. ೬೪೮). ಸಹಣಿ : ೧. ದುಷ್ಪ 
ವಾಜಿಯಂ ಕಂಡು ಸ[ಪಾಕಾಂ. ಸಾ]ಹಣಿಯಂ ಬೆಸಗೊಂಡನೀ ವಾರುವವನೀ 
ಪರಿಯಲಿರಿಸುವ ಕಾರಣಮೇನೆನಲ್‌ (ಪುಣ್ಮಾಸ್ರ. ೭-೫೧ ವ); ಪಂಚಪಲ್ಲವದ ತೇಜಿಗಳ 
ಸಿಂಗರಿಸಿ ತರುತುಂ ಚಮತ್ಕಾರದಿಂ ಸಹಣಿಗಳು ಮುಂದಿಡೆ (ಚೀರಮ. ೧೧-೪೪). . 
೩. "ವಿಮಲಸಹಣಿ' ಪರಾ. ಸಾಣಿ: ೧. ಅಮಳಸ್ಕೆಂಧವಗಳಂ ಪಿಡಿದರಿಕ್ಕೆಲದಲ್ಲಿ 
ಸಾಣಿಗಳು ಸಿಂಗರಿಸಿ (ಭಾವಚಂ. ೮-೩); ರಾವುತರಿಗೆ . . . ಸಾಣಿಗಳಿಗೆ ಜೀವಿತಗಳ 
ಹೆಚ್ಚುಮಾಡಿ ಮನ್ನಣೆಯಿತ್ತು (ಭರಚ. ೫೩-೧೧೪); ಆಶ್ವಗಳನು ತಳುವದೆ ಕೋಲುನೇಣಿಂ 
ತಿದ್ದುತಿಹರಲ್ಲಿ ಬಳಿಸಂದು ಬಲು ಸಾಣಿ [ಪಾಠಾಂ. ಸಾಣ, ಸಹಣಿ, ಸಾಹಣಿ]ಗಳು (ಕುರಾಸಾಂ. 
೪-೭೩). ಸಾಹೀಣಿ : ೧. ಪಾರುವೇಟೆಗೆ ಧರಿಸಿದ್ದ ಸಾಹಿಣಿಯ ಉಡುಪನ್ನೇ ಸಿಂಗಿರಾಜನು 
ಆಗಲೂ ಧರಿಸಿದ್ದನು (ರೂಲೇನಾ. ೧೫). [ಸಾಹಣ 4 - ಇ../ ಪ್ರಾ. ಸಾಹಣ ಎ ಸೈನ್ಮ.! 
ಸಂ. ಸಾಧನ ಎ ಸೈನ್ಯ./ ಹಂ. ಸಾಹನಿ ಎ ಸೇನೆ, ಸೇನಾನಿ; ಮರಾ. ಸಾಹಾಣ ಎ ಸೈನ್ಯ, 
ಸಾಹಣೇ ಎ ಸೇನಾನಿ./ ತೆಲು. ಸಾಹಣಿ] 


| 


ಸಾಹಣಿಗ 


ಸಾಹಣಿಗ, ಸಾಣಿಗೃ (ನಾ). ಎ ಸಾಹಣಿ ೧ : ಸುರಗಿಕಾಅಂ ಚೌಡರಾಯನ ತುರಗಗಜ 
ಸಾಹಣಿಗ (ಬಸಪು. ೯-೪೭). ಸಾಣಿಗೈ : ಗಳೆ ಕೋಲುವಿಡಿದು ಬಂದಾಂತ ಸಾಣಿಗರನು 
ತುಳಿದಶ್ವಶಾಲೆಯ ನೂಂಕಿ . . . ಕೆಡಹುತಿರ್ದುದು (ನಾಗಕು. ೭-೯); ಕರಿಹಯಾವಳಿಯನುವ 
ತೋರಿಸಲೆಂದು ಸಾಣಿ(ಪಾಕಾಂ. ಣೆ]ಗರನುವಿನೊಳು ಬರಲೆಂದು ಕರಸಿದ (ಜಿನಭಾ. 
6-೨೫). [ಸಾಹಣ + - ಇಗ] 

ಸಾಹಣಿತಿ (ನಾ). ಕಾಸ್ತಾರನ ಪತ್ನಿ; ಸಾಹಣಿಯ ಹೆಂಡತಿ: ಸಾಹಿಣಿಯರ 
ಸಾಹಣಿತಿ ಜಕ್ಕವೆ (ಎಕ. ಹಾಸನ. ೧೪೮-೩; 12007). [ಸಾಹಣಿ 4 -ತ್ಮಿ (ಆ.-ಇತ್ತಿ)] | 

ಸಾಹಣಿಪೆರ್ಗಡೆ "ಸಾಹಣಿವೆರ್ಗಡೆ' ನೋ. 

ಸಾಹಣಿವೆರ್ಗಡೆ, ಸಾಹಣಿಪೆರ್ಗಡೆ (ನಾ). ಕಾಸ್ತಾರರ ಮುಖ್ಯಸ್ಥ ; ಸಾಹಣಿಗಳ | 
ಮುಖಂಡ: ಮಹಾಪ್ರಚಣ್ಣದಣ್ಣನಾಯಕನನ್ನಟ್ಟುರಾಧ್ಮಕ್ಷಮಾ(ನೆ] ಸಾಹಣಿವೆರ್ಗ್ಗಡೆ |10 
ಲೋಕಸಹವಾಸಿಗಳಧಿಷ್ಠಾಯಕಂ (ಸೌಇಇ. 2೦೭ ೭೪-೧೭: 1112). ಸಾಹಣಿಪೆರ್ಗಡೆ: 
ಶ್ರಿಮದನ್ತಟ್ಟುರಾಧ್ಯಕ್ಷಂ ಕರಿ ತುರೆಯ ಸಾಹಣಿಪೆರ್ಗ್ಗಡೆ ಹೇರಿಕನ್ನಡಸನ್ನಿವಿಗ್ರಹಿ 
(ಸೌಇಇ ೫೪, ೨೭-೧೧; 1144). [ಸಾಪಣಿ + ಪೆರ್ಗಡೆ] 

ಸಾಹಸ (ನಾ). ೧. ಪರಾಕ್ರಮ; ಶೌರ್ಯ: ಸಾಹಸಮಂ ಪೂಣ್ಣಂ ರಿಪು ಸಾಹಸಮುಂ 
ನಾಹಮಸ್ಮಿಯೆಂಬಿನಿತು (ಚೆಂದ್ರಪು. ೧೦-೧೦೦); ಸಾಹಸದ ತನಿಹೊಗರಿನಾತಗಳೆಲ್ಲಿ 
ಭೀಮಾರ್ಜುನರ ಬರಹೇಳು (ಕುವ್ಮಾದ್ರೋ. ೧-೫೩); ಬರುವ ಚಕ್ರದ ಬಿಂಕವೆಲ್ಲವ ನೋಡಿ 
ಯತಿವರ ಶಂಕೆಯಿಲ್ಲದೆ ನುಂಗಿದನು ನಿಶ್ಶಂಕಸಾಹಸದಿ (ಗಗತಾ. ೪-೧೦೮). ೨. ಧೈರ್ಯ; 
ದಿಟ್ಟತನ. ೩. ಶಕ್ತಿಯನ್ನು ಮಾರಿ ಮಾಡುವ ಕಾರ್ಯ: ಅವನು ತುಂಬ 
ಸಾಹಸವನ್ನು ಮಾಡಿ ಇಲ್ಲಿಗೆ ತಲುಪಿದ್ದಾನೆ (ರೂಡಿ). ೪. ಹಿಂಸೆ; ಕ್ರೌರ್ಯ. 
೫. ದರೋಡೆ, ಅತ್ಮಾಚಾರ ಮುಂತಾದ ನೀಚಕಾರ್ಯ. ೬. ದುಡುಕುತನ; 
ಹಿಂದೆ ಮುಂದೆ ನೋಡದೆ ಮುನ್ನುಗ್ಗುವ ಪ್ರವೃತ್ತಿ: ಬೇಡ ಬೇಡಾ ಸಾಹಸಂ 
ದೇವಿ ಬೇಡುವೆನು (ಚಿತ್ರಾಂಗ ೩೭-೧೦೧೯). ಪಿ. ರಭಸ; ಜೋರು. ೮. ದಂಡನೆ 
ಶಿಕ್ಷೆ. 

ಸಾಹಸಭೀಮ ಎ ಪರಾಕ್ರಮದಲ್ಲಿ ಭೀಮನಂತಿರುವವನು ; ಒಂದು ಬಿರುದು: 

ಪತಿಹಿತಪ್ರಕಾರನೇಕಾಂಗವೀರ ಸನ್ಸ್ಟಾಮರಾಮ ಸಾಹಸಭೀಮ (ಎಕ. 1 ೧೪೧-೧೫; 1139). 
ಸಾಹಸರು ( ಬಹುವ) ಎ ಪರಾಕ್ರಮಶಾಲಿಗಳು; ಶೂರರು: ವಿಕಟಭುಜಬಲದ 
ವರು ಸಾಹಸರು (ತುರಂಗ. ೧೩-೩). ಸಾಹಸ ವಿದ್ಯಾಧರಿ ಇ ಸಾಹಸದಲ್ಲಿ ವಿದ್ಕಾಧರಸ್ತ್ರೀ 
ಯನ್ನು ಹೋಲುವವಳು; ಒಂದು ಬಿರುದು: ಧಾತ್ರೀಜನರಕ್ಷಾಮಣಿ 
ಸಾಹಸವಿದ್ಕಾಧರಿ ಸಕಳಕಳಾವತಿ (ಸಾಇಇ. ೫೧೬ ೬೧-೯; 1094). ಸಾಹಸವೈನತೇಯ = 
ಶೌರ್ಯದಲ್ಲಿ ಗರುಡನಂತಿರುವವನು; ಒಂದು ಬಿರುದು: ಕಟಕಕಮಳಾರ್ಕ್ಕಂ 
ಕಾರ್ಯ;ಬೃಹಸ್ಪತಿ ಗುಣರತ್ನಪಯಟ್ಟತಿ ಸಾಹಸವೈನತೇಯಂ ಸತ್ಮರಾಧೇಯಂ 
(ಕಣಆ. ೧-೧-೨; 1092). ಸಾಹಸೋತ್ತುಂಗ ಎ ಪರಾಕ್ರಮದಲ್ಲಿ ಅಗ್ಗಳನಾದವನು; 
ಶ್ರೇಷ್ಠನಾದ ಶೂರ; ಒಂದು ಬಿರುದು: ತೈಲನಸಿಂಘಂ ಸಾಹಸೋತ್ತುಂಗಂ 
ಸರಣಾಗತವಜ್ರಪಂಜರಂ (ಸೌಇಇ.೩೫, ೪೧-೧೧; 1066); ಸಾಹಸೋತ್ತುಂಗಂ 
ಆತ್ರೇಯಗೋತ್ರಸಮುದ್ಧರಣಂ (ಸಾ. xx. ೬೪-೬; 1100). [ಸಂ.) 

ಸಾಹಸತೇಜ (ನಾ). ಶೌರ್ಯದಿಂದ ಉಜ್ವಲಗೊಂಡವನು; ಕ್ಲಾತ್ರತೇಜ: 
ಎಲ್ಲಿ ಆರ್ಯರ ರಾಜರು - ಈಗೆಲ್ಲಿ ಸಾಹಸತೇಜರು? (ಹೊಂಗಳು. ೧-೧೬). 

(ಸಂ. ಸಾಹಸತೇಜಸ್‌] 

ಸಾಹಸಭೂಷಣ (ನಾ). ಧೈರ್ಯ ಸ್ಟೈರ್ಯಗಳೇ ಅಲಂಕಾರವಾಗಿರುವವಳು; 
ಅತ್ಮಂತ ಧೈರ್ಯಶಾಲಿನಿ : ಆ ಸಾಹಸಭೂಷಣೆ ನಾಲ್ಸಾಸಿರ್ವರ್‌ ಕುಡದ 
ಕೂಸುಗಳ್ಳೆರಸು . . . ಅಮಳದೀಕ್ಷೆಯಂ ಕೆಯ್ಕೊಂಡಳ್‌ (ಶಾಂತಿಪು. ೪-೮೪). 

(ಸಂ. ಸಾಹಸಭೂಷಣಾ (ಸಾಹಸ # ಭೂಷಣ + -)] 

ಸಾಹಸಮಲ್ಲ (ನಾ). ಅತ್ಯಂತ ಶೂರನಾದ ಯೋಧ; ಮಹಾಪರಾಕ್ರಮಿ: 
ಸಾಹಸಮಲ್ಲನಡಹಾಯಿದನು ದ್ರುಪದನು ಧನುವನೊದರಿಸುತ (ಕುವ್ಮಾದ್ರೋ. ೨-೪೭); 
ಆಹವಮಲ್ಲವಲ್ಲಭನಾತನ ಮಗನಿಜಟ್‌ವಬೆಡೆಂಗಂ ಸಾಹಸಮಲ್ಲಂ (ಸೌಇಇ. xx, |45 

[ಸಂ.) 


15 


20 


25 


[so 


ತ 


40 


೧೯-೨೧; 1015). 


೮೫೦೯ 


ಸಾಹಸ್ರ 


ಸಾಹಸರಸಿಕ (ನಾ). ಪರಾಕ್ರಮದಲ್ಲಿ ಆಸಕ್ತನಾದವನು, - ರುಚಿಯುಳ್ಳವನು: 
ಬಾಹುಬಲಿ ತನ್ನ ದಕ್ಷಿಣಬಾಹುವ ಕೆಲದಲ್ಲಿ ನಿಂದ ಚಕ್ರಮನಾಗಳ್‌ ಸಾಹಸರಸಿಕಂ ಕಂಡು 
(ಆದಿಪು. ೧೪-೧೨೦). [೫ಂ.) 
ಸಾಹಸವಂತ (ನಾ). ಪರಾಕ್ರಮಿ ; ಶೂರ: ಸಾಹಸವಂತನಿಂದ್ರಿಯರತಂ ಬಹು 
ಮೂರ್ಪನತೀವಕಾಮುಕಂ (ದಶಕು. ೯-೭೪); ಕುದುರೆಯನೇರಿದ ಸಾಹಸವಂತ ರಾಹುತರು 
(ಇಚಿಸಾಂ. ೧೫-೪೩). (ಸಂ. ಸಾಹಸವತ್‌] 
| ಸಾಹಸಸಂಪನ್ನತೆ (ನಾ). ಪರಾಕ್ರಮದ ಶ್ರೀಮಂತಿಕೆ: ತನ್ನ ಎಭವಂ ತನ್ನೋಜೆ 
| ತನ್ನುದೃಸಾಹಸಸಂಪನ್ನತೆಯಿಂ ಧರಾವಳೆಯಮಂ ನಾನಾವಿಧ[ಂ] ಕೂಡೆ ಮುದ್ರಿಸಿದಂ 
.-. ನೃಪಾಳೋ [ತ್ರಮಂ) (ಸೌಇ.೫%, ೫೦-೧೧; 11ನೆಯ ಶತ). [ಸಂ. ಸಾಹಸಸಂಪನ್ನತಾ) 
ಸಾಹಸಾಂಕ (ನಾ). ಹೆಸರಾದ ಕಲಿ; ಶ್ರೇಷ್ಠವೀರ: ಅಮ್ಮನ ಗಂಧವಾರಣನುಂ 
ಸಾಹಸಾಂಕನುಮೆನಿಸಿದ ಭೀಮಸೇನಂ (ಗದಾಯು. ೨-೧ ವ); ಕಿರಾತರಲ್ಲಿ ನೀನುಲೆ 
ಸಾಹಸಾಂಕನೆನಿವಯ್‌ । 2-ಶಂ. ೪-೫೩). [ಸಂ.) 
ಸಾಹಸಿ (ನಾ). ೧. ಸಾಹಸಕಾರ್ಯಗಳನ್ನು ಮಾಡುವ ವ್ಯಕ್ತಿ; ಪರಾಕ್ರಮಿ: 
ಜಗದ್ವಿಖ್ಕಾತ ಸಾಹಸಿ ಪಾರ್ಥ ಹೇಳ್ಳೆ (ಕುವ್ಮಾಉ. ೬-೧೨); ಅತಿಸಾಹಸಿ ಸರೋಧಿಮಧ್ಯ 
ಸ್ಥಿತನುದ್ದತನಾ ಸಿಂಹಳನ್‌ (ರಾಜಶೇ ೫-೧೩೧). ೨. ಧೈರ್ಯದಿಂದ ಮುನ್ನುಗ್ಗಿ 
ಕೆಲಸ ಮಾಡುವ ವ್ಯಕ್ತಿ. ೩. ದುಷ್ಪಸ್ಟಭಾವದ ವ್ಯಕ್ತಿ; ಕ್ರೂರಿ. 
೪. ವಿಮರ್ಶೆಯಿಲ್ಲದೆ ಕೆಲಸ ಮಾಡುವವನು; ದುಡುಕುಸ್ಟಭಾವದ ವ್ಯಕ್ತಿ: 
ಅವನು ರಾಮನಂತೆ ವೀರ, ಭೀಮನಂತೆ ಸಾಹಸಿ (ಸಾಹಿಸ. ೧೫). (ಸಂ. ಸಾಹಸಿನ್‌] 
ಸಾಹಸಿಕ (ನಾ). ಎ ಸಾಹಸಿ ೧ : ಸಾಹಸಿಕಂ ಮುರಾರಿ ಪುಗುತಂದಂ 
ಶಸ್ತ್ರಗೇಹಮಂ (ಜಗವ. ೬-೨೮); ಸಾಹಸಿಕನಾದಡೆ ನಿಲ್ಲೆನುತ ಮೂದಲಿಸಿದನು ಶಲ್ಕ 
(ಕುವ್ಮಾಶ. ೩-೫೮). (ಸಂ.] 
| ಸಾಹಸಿಕೆ (ನಾ). ಶೌರ್ಯ; ಪರಾಕ್ರಮ: ಇವರ ಸಾಹಸಿಕೆಯನಬ್‌ದಪೆವು 
| (ಶ್ರಿಪುಸಾಂ. ೧೪-೧೫೭); ಹಿರಿಯರು ಕಟ್ಟಾಳ್ತನದ ಸಾಹಸಿಕೆಯ ಪರಾಕ್ರಮದಿಂದ ಸಂಪಾದಿಸಿ 
| ತಮ್ಮ ಕೆಯ್ಲಾಪಿಗೊಪ್ಪಿಸಿರುವ ರಾಜೃಶ್ರೀಗೆ (ಬೆಟ್ಟ. ೨೪-೨೫). (ಸಾಹಸ 4 - ಇಕೆ] 
ಸಾಹಸಿಗ, ಸಾಹಸೀಕ (ನಾ).ವ ಸಾಹಸಿ ೧ : ಬೇಹಿನ ಸಾಹಸಿಗನೊರ್ವಂ ಪುರಕೆ 
ಪರಿತಂದು (ಬಸರ. ೧೦-೧೮); ಇದು ಕೈದುಕಾಅರ ಠಾವು ಸಾಹಸಿಗರಿಗೆ ಸಮಯವಿದು 
(ಕುವ್ಕಾದ್ರೋ. ೧೪-೨೬); ಅದರಲ್ಲಿ ತನ್ನಂತಹ ಸಾಹಸಿಗನಿಗೆ ನ್ಯಾಯವಾದ ಹಕ್ಕು ಇದೆ 
(ಮುಂಗಾಮು. ೬೧). ಸಾಹಸೀಕ : ಗಮನ ತಟ್ಟೆಯವಾಯ್ತು . . . ಸಾಹಸೀಕರು 
ಭ್ರಮಿಸುತಿದೆ (ಕುವ್ಮಾದ್ರೋ. ೧೦-೨೫). "ಸಾಸಿಗ' ಪರಾ. [ಸಾಹಸ + - ಇಗ) 
ಸಾಹಸಿಗತನ (ನಾ). ೧. ಶೌರ್ಯ; ಪರಾಕ್ರಮ. ೨. ಧೈರ್ಯ ಸ್ಮೈರ್ಯಗಳಿಂದ 
ಕೂಡಿರುವಿಕೆ: ಸಾಹಸಿಗತನದಿಂದಲಾ ನಿರ್ಮೋಹದಲಿ ನಿಲುವವನೆ ನಿತ್ಯನು 
(ಪ್ರಭುಲೀ. ೧೩-೬೨). [ಸಾಹಸಿಗ 4 - ತನ] 
ಸಾಹಸಿತನ (ನಾ). = ಸಾಹಸಿಗತನ ೧ : ಕುಸುಬಿ ಕುಸುಕಿಲ್‌ದು ಪೊಸೆದು ಪೂಳ್ಟ 
ಸಾಹಸಿತನಕೆ ಬೆರಸಿದ ಮಲ್ಲನನೊರಸಿ ಬಿಡುವ (ಗಿರಿಕ. ೨-೧೦೫ ವ). 
| [ಸಾಹಸಿ 4 - ತನ] 
| ಸಾಹಸೀಕ "ಸಾಹಸಿಗ' ನೋ. 
ಸಾಹಸೋನ್ನತಿ (ನಾ). ಪರಾಕ್ರಮದ ಅತಿಶಯತೆ; ಶೌರ್ಯಾಧಿಕ್ಕ: ಹೂಸಿಕದ 
ಹೂಣಿಗತನವ ಸೊನ್ನಾರವಿದ್ಧೆಯ ಸಾಹಸೋನ್ನತಿಯ ಸೊಗಸ ಹುಟ್ಟಿಸಿ ಸುಲಿವ 
ರಸವಾದಿಗಳನಿವರ ವಿಡಾಯಿಗಳ . . . ಕರ್ಣ ನೋಡೆಂದ (ಕುವ್ಮಾದ್ರೋ. ೧೬-೨೫), [ಸಂ.1 
ಸಾಹಸ್ರ (ಗು). ೧. ಸಾವಿರಕ್ಕೆ ಸಂಬಂಧಿಸಿದ ; ಸಹಸ್ರಸಂಬಂಧವಾದ. (ನಾ). 
೨. ಸಾವಿರವನ್ನುಳ್ಳುದು ; ಸಹಸ್ರಸಂಬಂಧವಾದುದು. ೩. ಸಾವಿರಗಳ ಮೊತ್ತ; 
ಸಹಸ್ರಗಳ ಗುಂಪು. ೪. ಸಾವಿರಸ್ಕೆನಿಕರನ್ನುಳ್ಳ ಸೈನ್ಮ. ೫. ಸಾವಿರಸ್ಕೆನಿಕ 
ರನ್ನುಳ್ಳವನು : “"ಸಾಹಸ್ರಃ, ಸಹಸ್ರಿನ್‌ . . . ಯಾರು ಸಾವಿರದ ಲೆಕ್ಕವುಳ್ಳ ಸೈನ್ಮದಿಂದ 
ಬಲವುಳ್ಳವರೋ ಅಂಥವರ ಹೆಸರುಗಳು'' (ಸಿದ್ಧಾಂತಿ. ೨೫೫). ೬. ಇಪ್ಪತ್ತೆಂಟು 
ಶಿವಾಗಮಗಳಲ್ಲಿ ಒಂದು : ಕಾಮಿಕ . . . ಸೂಕ್ಷ್ಮ, ಸಾಹಸ್ರ . . . ವಾತುಲಗಳೆಂಬ 
ಇಪ್ಪತ್ತೆಂಟು ಶಿವಾಗಮಗಳು (ಭಾರದ. ೭೨). (ಸಂ.) 


ಸಾಹಾಯ 


ಸಾಹಾಯ್ಕ (ನಾ). ಸಹಾಯ; ಒತ್ತಾಸೆ; ನೆರವು): ಮುರಾರಿಯ 
ಪರಮಸಾಹಾಯದಲಿ ಸಾಹಸಮಲ್ಲನುರವಣಿಸೆ (ಕುವ್ಮಾದ್ರೋ.೯-೩೮); ಪಾಕಶಾಸನ 
ಮುಖ್ಯದೇವತಾನಿಚಯಕ್ಕನೇಕಸಾಹಾಯ್ಕಮನ್ನೆಸಗಿ ಸತ್ಕೀರ್ತಿಯಂ ಜೋಕೆಯಿಂ ಗಳಿಸಿ 
(ವೆಂಕಾರಾ. ೨-೨-೯). [ಸ0.1 

ಸಾಹಿಣಿ 'ಸಾಹಣಿ' ನೋ. 

ಸಾಹಿತಿ (ನಾ). ರಸಾವಹವಾದ ಕೃತಿಗಳನ್ನು ರಚಿಸುವವನು; ಬರಹಗಾರ; 
ಲೇಖಕ : ರವೀಂದ್ರರು . . . ಒಳ್ಳೆಯ ಸಾಹಿತಿಗಳಿದ್ದಂತೆ ಒಳ್ಳೆಯ ಸಂಗೀತಜ್ಮರೂ 
ಇದ್ದರು (ಧರ್ಮಸಾ. ೬೪); ಚಿತ್ರಕಾರರು ಚಿತ್ರಕಲಾಪ್ರದರ್ಶನದ ಕಡೆಗೂ ಸಾಹಿತಿಯೊಬ್ಬನು 
ನೂತನ ಪುಸ್ತಕಗಳ ಕಡೆಗೂ . . . ಗಮನ ಕೊಡುತ್ತಾರೆ (ಶಿಕ್ಷದ. ೪೮೦). 

(ಸಂ. ಸಾಹಿತೀ./ ತೆಲು. ಸಾಹಿತಿ ಎ ಪಾಂಡಿತ್ಮ) 

ಸಾಹಿತಿಯ "ಸಾಯಿತ್ಮ' ನೋ. 

ಸಾಹಿತ್ಯ (ನಾ). ೧. ಸಾಹಚರ್ಯ; ಸಂಬಂಧ: ಕತಣ್ಯಕೂಡಲಸಂಗಮದೇವರ 
ಒಲವಿನ ದಯದ ಚಿತ್ತವಿಡಿದಂಗಲ್ಲದೆ ಶಿವತತ್ತ್ವ ಸಾಹಿತ್ಮವಾಗದು (ಬಸವ. ೮೦೬); ಅಂತಪ್ಪ 
ಪರಬ್ರಹ್ಮವ ಸರ್ವಾಂಗದಲ್ಲಿ ಸಾಹಿತ್ಯವ ಮಾಡಿಕೊಂಡು ಲಿಂಗಾಂಗಸಮರಸಾನಂದದಲ್ಲಿ 
ಅವಿರಳಜ್ಞಾನಪ್ರಸಾದವನಾರೋಗಿಸುತಿರ್ದ (ಕೋಲಶಾಂ. ೨೦-೧೪); ಸಾಂಗತ್ಮವಿಲ್ಲದ 
ಸಂಸಾರವೇತಕೆ ಬರಿಯ ಸಾಹಿತ್ಯವೆ ಸಾಕೆ (ಇಂಚಾಪ. ೧೭೮-೭೯). ೨. ರಸಾವಹವಾದ 
ಕಾವ್ಯ, ನಾಟಕ, ಕಥೆ, ಕಾದಂಬರಿ, ಪ್ರಬಂಧ ಮುಂತಾದ ವಿವಿಧ ಪ್ರಕಾರ 
ಗಳನ್ನೊಳಗೊಂಡ ಸೃಜನಾತ್ಮಕ ಬರವಣಿಗೆ : ವ್ಮಾಕರಣಮರ್ಥಶಾಸ್ತ್ರಾನೀಕಂ 
ಸಾಹಿತ್ಯವಿದೈೆಯಿತಿಹಾಸಂ ಮಿಕ್ಕೇಕಾಕ್ಸರಮಿ(ಮು)ನಿತರ್ಕಂ ಟೀಕಂಬರೆಯಲ್ಲ 
ಮಗ್ರರಾಭ್ಯಾ[ಸಿಸುವ] ರ್‌ (ಎಇ. ೩1, ೩೩೨-೫೪; 929); ಬರೆಹ ವಾಚನ . . . ವ್ಮಾಕರಣ 
ಸಂಗೀತ ಸಾಹಿತ್ಯ . .. ಮುಖೋದ್ಗತಂ ಬಸವಂಗೆ (ಬಸಪು. ೩-೪೨); ರಸಾತ್ಮಕವಾಗಿದ್ದು 
ಜನಸಾಮಾನ್ಯಕ್ಕೂ ಹೃದಯಾನಂದವನ್ನು ಉಂಟುಮಾಡುವುದು ಸಾಹಿತ್ಯ (ಕೈಪಿಡಿ. ೧೬೮). 
೩. ಕಾವ್ಯಲಕ್ಷಣಶಾಸ್ತ್ರ. ೪. ಕಾವ್ಯಲಕ್ಷಣಪರಿಣತಿ : ತನುವಿಂದೊಂದು ಗುಣಂ 
ಗಳಿಂದೆರಡು ಸಾಹಿತ್ಮಂಗಳಿಂ ಮೂಣು ಸನ್ಮನದಿಂ ನಾಲ್ಕು . . . ತನಗಿನ್ನಾರ್ಸರಿ 
ನಾಗವರ್ಮಕೃತಿಗೆಂದಂ ಕಾಳಿದಾಸಂಬರಂ (ಛಂದೋಂಬು.೧-೨೫). ೫. (ಅಮೂಲ್ಯವಾದ) 
ಸಾಮಗ್ರಿ; ಸಲಕರಣೆ: ಮೇನೆಯುಂ ಗಿರರಾಜನುಂ ಕಣ್‌ ತೀವಿ ನೋಡಿ . . . 
ಸಾಹಿತ್ಯಮಂ ಸಯ್ತಿಡುವಂತೆ ಪ್ರಾಣಮಂ ಪರಿರಕ್ಷಿಪಂತೆ . . . ಮುಕ್ತಿಯಂ ಮೂರ್ತಿ 
ಗೊಳಿಸುವಂತೆ ಪಾರ್ವತಿಯಂ ಸಲಹುತ್ತುಮಿರೆಯಿರೆ (ಗಿರಿಕ. ೩-೧೧೯ ವ); ತಮ್ಮ ರಾಜ್ಯದಿಂದ 
ಆಗುವಂಥಾ ಸಾಹಿತ್ಯ ಮಾಡಿಸಿ ಕೊಟ್ಟು (ರಾಜೇಂದ್ರ. ೭೧); ಅವಳು ಮೈ ತೊಳೆದುಕೊಂಡು 
ದೇವರ ಪೂಜೆಯ ಸಾಹಿತ್ಯವನ್ನು ಸರಿಪಡಿಸಬೇಕೆನ್ನುವಾಗ (ನರಾಭ. ೫೩). ೬. ಒಂದು 
ಗೊತ್ತಾದ ವಿಷಯವನ್ನೊಳಗೊಂಡ ವೈಜ್ಞಾನಿಕವೂ ಶಾಸ್ತ್ರೀಯವೂ ಆದ 
ಸೃಜನೇತರ ಬರವಣಿಗೆ. ೩. ಒಂದು ನಿರ್ದಿಷ್ಟ ದೇಶ, ಭಾಷೆ ಅಥವಾ 
ಕಾಲದಲ್ಲಿ ಸೃಷ್ಟಿಯಾದ ಸಮಗ್ರ ಬರವಣಿಗೆ. ಆ. ಪ್ರಚಲಿತ ವಿಚಾರಗಳಿಗೆ 
ಸಂಬಂಧಿಸಿದ ಉಪಯುಕ್ತಮಾಹಿತಿಗಳನ್ನೊಳಗೊಂಡ ಬರವಣಿಗೆ. 
೯. ಯಾವುದೇ ಬಗೆಯ ಮುದ್ರಿತವಿಷಯ. ೧೦. ವಿದ್ವಾಂಸ; ಪಂಡಿತ: 
ಕಡೆತನಕಮೇಗುತ್ತರೋತ್ತರವನೀವ ಭಾಷೆಗಳನವಧರಿಸುವುದು ಸಾಹಿತ್ಮರು (ಸೋಮಚ. 
೧-೨೫); ಕೂಡಿತಿದು ಪುಣ್ಮದಲಿ ಸುರಸತಿ ಮಾಡಿದಪಕೃತಿ ನಿನ್ನ ಭಾಷೆಯ ಬೀಡ 
ಸಲಹಿದುದಲ್‌ಯೆ ನೀ ಸಾಹಿತ್ಮನಲ್ಲೆಂದ (ಕುವ್ಮಾಳ.೮-೫೩). ೧೧. ಭೋಜನಸಾಮಗ್ರಿ, - 
ಪದಾರ್ಥ. 

ಸಾಹಿತ್ಯ ಮಾಡಿಕೊಳ್ಳು ಐ ಸಜ್ಜುಮಾಡಿಕೊಳ್ಳು; ಸಿದ್ಧಪಡಿಸಿಕೊಳ್ಳು : ನಾವು 

ದುಡುಕದೆ ಸ್ವಲ್ಪ ಸಾಹಿತ್ಯ ಮಾಡಿಕೊಂಡು . . . ಮುತ್ತಿಗೆ ಹಾಕಿದರೆ ಖಿಲ್ಲೆ ಸ್ವಾಧೀನ 
ವಾಗುವುದು (ಚಿತ್ರವಾ. ೭೭). [ಸೆಂ.] 

ಸಾಹಿತ್ಯಕ (ಗು). ರಸಾವಹವಾದ ಕೃತಿಗಳಿಗೆ ಸಂಬಂಧಿಸಿದ, - ಬರವಣಿಗೆಗೆ 
ಸಂಬಂಧಪಟ್ಟ : ರಾಜಕೀಯ, ಧಾರ್ಮಿಕ, ಸಾಮಾಜಿಕ, ಸಾಹಿತ್ಯಕ - ಎಲ್ಲ ಬಗೆಯ 
ಕ್ರಾಂತಿಗಳೂ ಆ ಕಾಲದಲ್ಲಿ ಕಂಡು ಬರುವವು (ಸಾಹಿಸ. ೧೩೪); ಸಣ್ಣಪುಟ್ಟ ಸಾಹಿತ್ಯಕ 
ಚಳುವಳಿಗಳು ನವ್ಯಮಾರ್ಗದಲ್ಲಿಯೇ ಲಯವಾಗಿ ಸಫಲವಾದವು (ನವ್ಶಕಾ.೨೭). [ಸಂ.1 


ಸ ೮೫೧೦ 


5 


25 


4s 


ಸಾಹಿತ್ಯಬಾಷೆ 


ಸಾಹಿತ್ಯಕಾರ (ನಾ). ರಸಾವಹವಾದ ಕೃತಿಗಳನ್ನು ರಚಿಸುವವನು ; ಬರಹಗಾರ; 
ಸಾಹಿತಿ : ಒಬ್ಬ ವ್ಯಕ್ತಿಯನ್ನು ಸಾಹಿತ್ಮಕಾರ . . . ಅಥವಾ ಆತನ ಕೃತಿಯನ್ನು ಸಾಹಿತ್ಯ 
ಎಂದು ಕರೆಯಬೇಕಾದರೆ ಅಲ್ಲಿ ನಾವು ಸಾಮಾನ್ಮವಾಗಿ' ಅರಸುವುದು ಆತನ 
"ಆತ್ಮಾಭಿವೃಕ್ತಿ' ಯನ್ನು (ಶ್ರೇಷ್ಠಪ್ರ. ೪೨); ಈ ಉಲ್ಲಂಘನೆ ಎಲ್ಲೆಲ್ಲಿ ಎಷ್ಟು ತಕ್ಕುದು ಅಥವಾ 
ತಗದು ಎಂಬ ವಿವೇಕ ಸಾಹಿತ್ಯಕಾರನಿಗೆ ಇರಬೇಕು (ಸಂಶೋಧ. ೪. ಅರಕೆ). [ಸಂ.] 

| ಸಾಹಿತ್ಯಕ್ಷೇತ್ರ (ನಾ). ಬರಹಗಾರರ ರಸಾವಹವಾದ ಕೃತಿರಚನೆಗೆ 

ಸಂಬಂಧಿಸಿದ ವಲಯ, - ಬರವಣಿಗೆಗೆ ಸಂಬಂಧಪಟ್ಟ ಶ್ಲೇತ್ರ: 
ಸಾಹಿತ್ಯಕ್ಷೇತ್ರದಲ್ಲಿಯೂ ಮಾನವದೃಷ್ಟಿ ಇಂದು ಮಲಿನವಾಗಿದೆ (ನವ್ಮಕಾ. ೪). (ಸಂ.] 

ಸಾಹಿತ್ಯಗುಣ (ನಾ). ರಸಾವಹವಾದ ಬರವಣಿಗೆಯ ಸಾರಲಕ್ಷಣ: 
ಸಾಹಿತ್ಯಗುಣವು ಮುಖ್ಯವಾಗಿ ಜನಜೀವನಗುಣದ ಪ್ರತಿಫಲ (ಜೀವಸಾ. ೪). ಸಂ.) 

ಸಾಹಿತ್ಯಗೋಷ್ಠಿ (ನಾ). ಬರಹಗಾರರ ರಸಾವಹವಾದ ಬರವಣಿಗೆಗಳನ್ನು 
ಕುರಿತಾದ ಚರ್ಚೆ, ವಾಚನ ಮುಂತಾದುವುಗಳಿಗಾಗಿ ಸೇರಿದ ಕೂಟ, - 
ಸಭೆ : ಸಾಹಿತ್ಯಗೋಷ್ಠಿಯ ಈ ಶುಭಪ್ರಸಂಗದಲ್ಲಿ ತಮ್ಮೆಲ್ಲರ ಸಹವಾಸ ಅಲ್ಪಾವಧಿ 
ಯಾದರೂ ದೊರೆತುದು ನನ್ನ ಸುದೈವ (ನವ್ಮಕಾ ೧); ಈಗ ತಾವು ತುಸು ತಡೆದು ನಮ್ಮ 
ಸಾಹಿತ್ಯಗೋಷ್ಠಿಯಲ್ಲಿ ಭಾಗವಹಿಸಿ ಅನಂತರ ದಯಮಾಡಿಸಬೇಕೆಂದು ವಿನಂತಿಮಾಡಿ 
ಕೊಳ್ಳುತ್ತೇವೆ (ಪುನರು. ೨೦೬). [ಸ0.] 

ಸಾಹಿತ್ಯಚರಿತ್ರೆ (ನಾ). ಒಂದು ಭಾಷೆಯ ವಿವಿಧಕ್ಷೇತ್ರಗಳಿಗೆ ಸೇರಿದ ಲೇಖಕರ 
ಜೀವನ ಹಾಗೂ ಕೃತಿಗಳಿಗೆ ಸಂಬಂಧಿಸಿದ ಇತಿಹಾಸ ಮತ್ತು ಅವುಗಳನ್ನೊಳ 
ಗೊಂಡ ಗ್ರಂಥ : ಸಾಹಿತ್ಮಚರಿತ್ರೆಯಲ್ಲಿ ಜನಪದಸಾಹಿತ್ಯಕ್ಕೆ ಮೇಲಾದ ಸ್ಥಾನವಿದೆ 
(ಕಸಾಚ. ೧). [< ಸಂ. ಸಾಹಿತ್ಮಚೆರಿತ) 

ಸಾಹಿತ್ಯಜ್ಞಾನ (ನಾ). ರಸಾವಹವಾದ ಬರವಣಿಗೆಗಳ ಬಗೆಗಿನ ತಿಳಿವಳಿಕೆ: 
ಕವಿತಾಶಕ್ತಿ ಮತ್ತು ಸಾಹಿತೃಜ್ಞಾನವು ಸೇರಿ ಕಾವ್ಯವು ಉತ್ಪತ್ತಿಯಾಗುವ ಅಂಶವೂ ಕಾವ್ಮ 
ರಚನೆಯು ಪವಿತ್ರಕಾರ್ಯವೆಂಬುದೂ ಇದರಿಂದ ತೋರಿಬರುತ್ತದೆ (ಭಾರದ. ೪೪೮). [ಸಂ.] 

ಸಾಹಿತ್ಯನಿರ್ಮಿತಿ (ನಾ). ರಸಾವಹವಾದ ಕೃತಿಯ ರಚನೆ , - ಬರವಣಿಗೆಯ 
ಸೃಷ್ಟಿ : ಸಾಹಿತ್ಯನಿರ್ಮಿತಿಯಲ್ಲಿ ಮಾತ್ರ ಈಚೀಚೆಗೆ ಇದಕ್ಕೆ ಅಷ್ಟಾಗಿ ಪ್ರಾಶಸ್ತ್ಯ ಪ್ರಾಥಮ್ಮ 
ಗಳು ದೊರೆತಿಲ್ಲ (ಕಾವ್ಯಕು. ೧೬); ೧೨ ನೆಯ ಶತಮಾನದ ಮುಂದೆ ಔತ್ತರೇಯಗೌಡೀಯ 
ಭಾಷೆಗಳಲ್ಲಿ ಸಾಹಿತ್ಮನಿರ್ಮಿತಿಗೆ ಪ್ರಾರಂಭವಾಯಿತೆನ್ನಬಹುದು (ಸಾಹಿಸ. ೩೮). (ಸಂ) 

ಸಾಹಿತ್ಯಪ್ರಕಾರ (ನಾ). ೧. ಗದ್ಕ, ಪದ್ಮ ಮತ್ತು ಮಿಶ್ರ ಅಥವಾ ಚಂಪೂ 
ಎಂಬ, ಬರವಣಿಗೆಯ ಮೂರು ಬಗೆ. ೨. ಕಾವ್ಯ, ನಾಟಕ, ಕಥೆ, ಕಾದಂಬರಿ, 
ಪ್ರಬಂಧ ಮುಂತಾದ, ರಸಾವಹವಾದ ಬರವಣಿಗೆಯ ಪ್ರಭೇದ: 
ಸಾಹಿತ್ಮಪ್ರಕಾರಗಳು ವಿವಿಧವಾಗಿರುವುದಲ್ಲದೆ ಒಂದೊಂದು ಪ್ರಕಾರದಲ್ಲಿಯೂ ಸಣ್ಣಪುಟ್ಟ 
ಭೇದಗಳನ್ನು ಕಾಣಬಹುದು (ನವ್ಮಕಾ. ೩). [ಸಂ.) 

ಸಾಹಿತೃಪ್ರಭೇದ (ನಾ). ಎ ಸಾಹಿತ್ಯಪ್ರಕಾರ : ಸಾಹಿತ್ಕಪ್ರಭೇದಗಳು, ಪುರಾಣ 
ಸಾಹಿತ್ಯದ ಲಕ್ಷಣಗಳು - ಇವುಗಳನ್ನು ಕುರಿತು ಎರಡು ಲೇಖ ಇವೆ (ಸಾಹಿಸ. ೪ ನಿವೇದನೆ). 

[x0.] 

ಸಾಹಿತ್ಯಪ್ರೇಮಿ (ನಾ). ರಸಾವಹವಾದ ಕೃತಿಗಳನ್ನು ಆಸಕ್ತಿಯಿಂದ 
ಅಭ್ಯಾಸಮಾಡುವುದು, ಓದುವುದು, ಕೇಳುವುದು ಮುಂತಾದುವುಗಳ ಕಡೆಗೆ 
ಒಲವಿರುವ ವ್ಯಕ್ತಿ : ಅವರಂತಹ ವಿದೃತ್‌ಪಕ್ಷಪಾತಿಗಳೂ ಸಾಹಿತ್ಕಪ್ರೇಮಿಗಳೂ 
ಸಹಾಯಕರ್ತರೂ ದೊರಕುವುದು ಸುಲಭವಲ್ಲ (ಜೀವಸಾ. ೫೧). 

(ಸಂ. ಸಾಹಿತ್ಮಪ್ರೇಮಿನ್‌] 

ಸಾಹಿತ್ಯಭಾವ (ನಾ). ಹಿತಕರವಾದ ನಡವಳಿಕೆ; ಒಳ್ಳೆಯ ಪ್ರವೃತ್ತಿ: ಮುಂದೆ 
ಗುರುವನು ಬಂಧುಜನವನು ಹಿಂದೆ ಕರ್ಮಾಂತ್ಮದಲಿ ಸೇವಕವೃಂದವನು ಕೊಂಡಾಡುವುದು 
ಸಾಹಿತ್ಮಭಾವವಿದು (ಕುವ್ಮಾಉ. ೩-೬೬). [ಹಂ.) 

ಸಾಹಿತ್ಯಭಾಷೆ (ನಾ). ೧. ಸಹಾನುಭೂತಿಯ ಮಾತು: ಪಾಂಡುನಂದನರು 
ಗಾಸಿಯಾದರು ಗಟ್ಟಬೆಟ್ಟದ ಪೈಸರದೊಳೆಂದಳಲಿ ಮಜುಗುತ ಸೂಸಿದೆ ಸಾಹಿತ್ಮ ಭಾಷೆಯ 
ನೆಂದನಾ ಕರ್ಣ (ಕುವ್ಕಾ ೪. ೧೭-೧೭). ೨. ಕೃತಿರಚನೆಯಾಗಿ ಲಿಖಿತರೂಪದಲ್ಲಿ 


ಸಾಹಿತ್ಯರಂಗ 


ಪ್ರಕಟವಾಗಲು ಸಮರ್ಥವಾಗಿರುವ ಪರಂಪರಾಗತವಾದ ಬಾಷೆ; | 

ಸಾಹಿತ್ಯವು ವೃಕ್ತಗೊಳ್ಳುವ ಮುಡಿ : ಸಾಹಿತ್ಮಲಾ 

ಒಂದುಗೂಡಿರುವುದು ಅವಶ್ಮಕ (ಸಂಶೋಧ. ೮೯). 

ಸಾಹಿತ್ಯರಂಗ (ನಾ). ವ ಸಾಹಿತ್ಯಕ್ಷೇತ್ರ : ನಾನು ಈ ವಯಸ್ಸಿನಲ್ಲಿ ಸಾಹಿತ್ಯರಂಗಕ್ಕೆ 
ಕಾಲಿಟ್ಟಿರುವುದು ಸ್ವಲ್ಪ ವಿಮರ್ಶಾರ್ಹವಾದ ವಿಷಯವೇ (ಚಂಗಾಳ್ವ. ೧, ಮುನ್ನುಡಿ). [ಸಂ.] 

ಸಾಹಿತ್ಯರಸ (ನಾ). ರಸಾವಹವಾದ ಬರವಣಿಗೆಯನ್ನು ಓದಿದಾಗ ಅಥವಾ 
ಕೇಳಿದಾಗ ಉಂಟಾಗುವ ಆನಂದ; ಸಾಹಿತ್ಯದ ಸ್ವಾರಸ್ಕವು ಒದಗಿಸುವ 
ಸಂತೋಷ : ಸಾಹಿತ್ಕರಸದ ರುಟಿಯು ಶಂಕರನಿಗಾದರೂ ತಿಳಿಯುವುದೋ ಇಲ್ಲವೋ 
(ಜೀವಸಾ ೧೪೧); ಸಾಹಿತ್ಯರಸದ ಆಸ್ವಾದದಲ್ಲಿ ವಿಮುಖನಾಗಿದ್ದ ಭೂಪತಿಯ ಬಳಿಗೆ 
ತಂದು . . . ಹೀಗೆ ನೆಲೆದಪ್ಪಿಸಿಬಿಟ್ಟದ್ದಕ್ಕೆ ಅಮಲನು . . . ಸಿಡಿಮಿಡಿಗೊಂಡನು 
(ಇಪ್ಪಕ. ೨೪೧). [ಸಂ.) 

ಸಾಹಿತ್ಯರೇಖೆ (ನಾ). ಹಿತವಾಗಿ ಜೊತೆಗೂಡಿರುವಿಕೆ; ಸಖ್ಯ : ಸಾಕಿದನ ಸಮಯಕೆ 
ಸುಳಿದಿರೈ ಸಾಹಿತ್ಮರೇಖೆಯಲಿ (ಕುವ್ಮಾಗ. ೪-೩೧). [ಸಂ. ಸಾಹಿತ್ಕರೇಖಾ) 

ಸಾಹಿತ್ಯವಿದ್ಯೆ (ನಾ). ಕಾವ್ಕಲಕ್ಷಣಶಾಸ್ತ್ರ : ಪ್ರಕಟಿತೋಕ್ತಿ ವಿವಿಕ್ತಕಳಾಕಳಾಪಕನು 
ಪಾಹಿತಸಾಹಿತ್ಯವಿದೈೆಯೊಳ್‌ (ಕವಿರಾ. ೩-೨೧೮); ರೂಪಕಶಾಸ್ತವು. .. 
ಶಿರೋರತ್ನವಾಗಿದೆ (ಸಾಹಿವಿ. ೩). 

ಸಾಹಿತ್ಯವಿದ್ಯಾವಿತರ್ಕ = ಕಾವ್ಯ್ಮಲಕ್ಷಣಶಾಸ್ತ್ರದಲ್ಲಿ ಪರಿಣತನಾದವನು; 

ಒಂದು ಬಿರುದು : ಮಹಾಪ್ರಚಣ್ಣದಣ್ಣನಾಯಕಂ ವೈರಿನಾಯಕಂ ಸಾಹಿತೃವಿದ್ಕಾ 
ವಿತರ್ಕಂ ಕಟಕಕಮಳಾರ್ಕಂ (ಕಣಆ. ೮-೩-೨೮೦; 1062). (ಸಂ. ಸಾಹಿತ್ಮವಿದ್ಮಾ) 

ಸಾಹಿತ್ಯವಿಮರ್ಶೆ (ನಾ). ಸಾಹಿತ್ಮಕೃತಿಗಳ ಗುಣದೋಷಗಳನ್ನು ಪರಿಶೀಲನೆ 
ಮಾಡಿ ಮೌಲ್ಯಮಾಪನಮಾಡುವುದು : ಇವು ಕಾವ್ಯದ ಭವಿತವ್ಮಕ್ಕೂ ಸಾಹಿತ್ಯ 
ವಿಮರ್ಶೆಗೂ ಹೆಚ್ಚು ಉಪಕಾರಿಗಳಾಗಿವೆ (ನವ್ಶಕಾ. ೧೩೦). (ಸೆಂ. ಸಾಹಿತ್ಮವಿಮರ್ಶ) 

ಸಾಹಿತ್ಯಸಂಘ (ನಾ). ಸಾಹಿತ್ಯದಲ್ಲಿ ಆಸಕ್ತಿಯಿರುವವರು ಸಾಹಿತ್ಯಸಂಬಂಧ 
ವಾದ ಚಟುವಟಿಕೆಗಳನ್ನು ನಡೆಸುವುದಕ್ಕಾಗಿ ರಚಿಸಿರುವ ಸಂಸ್ಥೆ,-- ಕೂಟ: 
ಈಗಾಗಲೇ ಅನೇಕಸ್ಮಳಗಳಲ್ಲಿ ಕರ್ಣಾಟಕ ಸೇವಾಸಮಿತಿಗಳೂ ಸಾಹಿತ್ಯಸಂಘಗಳೂ 
ಏರ್ಪಾಟಾಗಿವೆ (ಸಾಹಿಶ. ೫೭); ಸಾಹಿತ್ಯಸಂಘಗಳು ತಮ್ಮ ಕಾರ್ಯರಂಗವನ್ನು ಕೇವಲ 
ಸಾಹಿತ್ಯಕ್ಕೆ ಅಡಕಮಾಡಿಕೊಳ್ಳಬೇಕಾದ ಅಗತ್ಯವಿಲ್ಲ (ಸಾಹಿಜೀ. ೩೪). [ಸಂ.1 

ಸಾಹಿತ್ಯಸಮ್ಮೇಲನ, ಸಾಹಿತ್ಯಸಮ್ಮೇಳನ (ನಾ). ಒಬ್ಬ ಅಧ್ಯಕ್ಷರ ನೇತೃತ್ವದಲ್ಲಿ 
ಸಾಹಿತ್ಯದ ವಿವಿಧವಿಷಯಗಳನ್ನು ಕುರಿತು ಸಾಹಿತ್ಮಜ್ಞರು ಕಲೆತು ಚರ್ಚೆ 
ಮಾಡಲು ಕರೆಯುವ ಅಧಿವೇಶನ : ಪೂಜ್ಮ ಪಂಜೆ ಮಂಗೇಶರಾಯರ ಹಿರಿತನದಲ್ಲಿ 
ನೆರೆದ ಸಾಹಿತ್ಯಸಮ್ಮೇಲನದ ಅಂಗವಾದ ಕವಿಗೋಷ್ಠಿಯ ಅಧ್ಯಕ್ಷಸ್ಥಾನವು ನನ್ನದಾಗಿತ್ತು 
(ನವ್ಯಕಾ. ೧). ಸಾಹಿತ್ಯಸಮ್ಮೇಳನ : ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೆದ ಸಾಹಿತ್ಯಸಮ್ಮೇಳನ 
ದಲ್ಲಿ ಈ ರೀತಿಯಾದ ಒಂದು ನಿರ್ಣಯವು ಅಂಗೀಕೃತವಾಗಿದೆ (ಸಾಒಶ. ೫೭). [ಸಂ.] 

ಸಾಹಿತ್ಯಸಮ್ಮೇಳನ "ಸಾಹಿತ್ಯಸಮ್ಮೇಲನ' ನೋ. 

ಸಾಹಿತೃಸೃಷ್ಟಿ (ನಾ). ಸೃಜನ ಅಥವಾ ಸೃಜನೇತರ ಬರವಣಿಗೆಯ ರಚನೆ : 
ಸಾಹಿತೃಸೃಷ್ಟಿಗೆ ಈ ಶತಮಾನದಲ್ಲಿ ಇಡಿಯ ಭಾರತವರ್ಷದಲ್ಲಿಯೇ ಕರ್ನಾಟಕವು 
ಕೇಂದ್ರವಾಗಿದ್ದಿತೆಂಬುದು ಇದರ ಮೇಲಿಂದ ದೃಢವಾಗುವುದು (ಸಾಹಿಸ. ೫೨); 
ಸಾಹಿತೃಸೃಷ್ಟಿಯಲ್ಲಿ ಕಣ್ಣೀರಿನ ಮಿಡಿತವು ಶಾಶ್ವತವಾದ ಗಂಭೀರವಾದ ಪರಿಣಾಮ 
ವನ್ನುಂಟು ಮಾಡಬಲ್ಲುದು (ಸಾಸಮಾ. ೧೭೦). ಸಂ.) 

ಸಾಹಿತ್ಯಸೇವೆ (ನಾ).ಸಾಹಿತ್ಮಕೃತಿಗಳ ರಚನೆಮಾಡುವುದು ಮತ್ತು ಅವುಗಳ 
ರಚನೆ, ಪ್ರಸಾರ, ಉನ್ನತಿಗಾಗಿ ಆಸಕ್ತಿವಹಿಸಿ ದುಡಿಯುವುದು: ಧಾರವಾಡದ 
ಆಲೂರ ವೆಂಕಟರಾಯರು . . . ಅನೇಕರಿಗೆ ಸಾಹಿತ್ಯಸೇವೆಯ ದೀಕ್ಷೆಯನ್ನು ಕೊಟ್ಟರು 
(ಸಾಸಮಾ ೮).  [ಸಂ. ಸಾಹಿತ್ಮಸೇವಾ] 

ಸಾಹಿತ್ಯಿಕ (ಗು). ೧. ಎ ಸಾಹಿತ್ಯಕ : ಶಾಂತವನ್ನು ಸಾಹಿತ್ಮಿಕರಸವೆಂದು ಒಪ್ಪಿಕೊಳ್ಳ 
ಬಹುದೋ ಇಲ್ಲವೋ (ಸಾಹಿಸಂ. ೯); ಅಕ್ಕಮಹಾದೇವಿ ಹೊಸಯುಗದ ಸಾಮಾಜಿಕ, 
ಧಾರ್ಮಿಕ, ಸಾಹಿತ್ಯಿಕಕ್ರಾಂತಿಗಳೆಲ್ಲ ಮೈವೆತ್ತು ಬಂದ ರೂಪದಂತಿದ್ದಾಳೆ (ಕರ್ನಾಕ. ೬೯). 


ಷೆಯಲ್ಲಾದಗೂ ಅದು | 


1ಸಂ. ಸಾಹಿತ್ಮಬಾಷಾ! 


೮೫೧೧ 


ಸಾಹೇಬ 


(ನಾ). ೨. ಸಾಹಿತ್ಯಕ್ಕೆ ಸಂಬಂಧಪಬ್ರುದು : ಮೊಘಲ್‌ ಕಲೆ ನಿರೂಪಣಾತ್ಮಕವೂ 
ಸಾಹಿತ್ಕಿಕವೂ ವಾಸ್ತವವೂ ಆಗಿತ್ತು (ಭಾರದ ೫೪೯). |ಸ0.] 
ಸಾಹಿತ್ಯೇತಿಹಾಸ (ನಾ). ಎ ಸಾಹಿತ್ಮಚರಿತ್ರೆ : ಒಬ್ಬ ವ್ಯಕ್ತಿಯ ಹೆಸರಿನಿಂದ 
ಸಾಹಿತ್ಯವೊಂದು ಬೆಳೆದುದು ಸಾಡಿತ್ಮೇಶಿಹಾಸದಲ್ಲಿ ಇದೇ ಮೊದಲು (ಭಾರದ. ೪೬೬); 
ಸೂರಿನ ಮುಮ್ಮಡಿ ಕೃಷ್ಣರಾಜರಿಗೆ ಕುಡ ಸಾಹಿತ್ಯೇತಿಹಾಸದಲ್ಲಿ ಒಂದು 


ಲ 


ಪೆ 


ixu.| 

ಸಾಹಿತ್ಯೋಪಾಸಕ (ನಾ). ರಸಾವಹವಾದ ಕೃತಿಗಳನ್ನು ಪ್ರೀತಿ, ಗೌರವ 
ಶ್ರದ್ಧೆಗಳಿಂದ ಅಧದೃಯನಮಾಡುವವನು : ಕುವೆಂಪುರವರು ನಿಜವಾದ 
ಸಾಹಿತ್ಕೋಪಾಸಕರು (ಸಾಸಮಾ. ೧೦೩). (ಸಂ. 

ಸಾಹಿತ್ಯೋಪಾಸನೆ (ನಾ). ಎ ಸಾಹಿತ್ಮಸೇವೆ : ಸಾಹಿತ್ಕೋಪಾಸನೆಯ ಉತ್ಸಾಹವು 
ನೂರಾರು ಎಳೆಯ ಕಣ್ಣುಗಳಲ್ಲಿ ಹೊಳೆಯುತ್ತಿವೆ (ಜೀವಸಾ. ೧೯). 

[ಸಂ. ಸಾಹಿತ್ಕೋಪಾಸನಾ] 

ಸಾಹಿಯಾಣ (ನಾ). ಒಂದು ಪ್ರದೇಶದ ಹೆಸರು ಮತ್ತು ಆ ಪ್ರದೇಶದಲ್ಲಿ 
ತಯಾರಾದ ವಸ್ತ್ರ : ಸಾಹಿ(ಪಾಕಾಂ. ಸುಯಿ]ಯಾಣದ ಚೀನದ ಧವಳವಟ್ಟದ ಜೊಂಗದ 
ದೇವಾಂಗದ ಸಕಳಪಟ್ಟೆಗಳುಮಂ ಮೆಟ್ಟುವೆಡೆಗಳೊಳೆಲ್ಲಂ ಪಾಸಿ (ಅದಿಪು ೪-೩೪ ವ); 
ಕಾಲೋಹಣದ ಸಾಹಿಯಾಣದ ಚೀನದ . . . ಪುಟ್ಟಿಗೆಗಳನೊಟ್ಟಿ ಬೆಟ್ಟಾಗಿ ಪುಂಜಿಸಿ 

[] 


ಮುಖಸ್ತಾನವಿರುವದು (ಸಸಮ್‌ ೧. 


10 


(ಸುಕುಮಾ. ೧೦-೯೧ ವ). 


ಸೋಹಿಸಿಕೊಂಡು ಬಂದರು (ನೇಮಿಸಂ. ೨-೧೨). 
ಸಾಹುಕಾರ "ಸಾವಕಾರ' ನೋ. 
ಸಾಹುಕಾರಿಕೆ "ಸಾವಕಾರಿಕೆ' ನೋ. 

| ಸಾಹೇಬ್‌ “ಸಾಹೇಬ' ನೋ. 
25| ಸಾಹೇಬ, ಸಾಬ್‌, ಸಾಬ, ಸಾಬಿ, ಸಾಹೇಬ್‌ (ನಾ). ೧. ಒಡೆಯ; ಯಜ 
ಮಾನ: ಸಾಹೇಬರು ಇನ್ನೂ ಮನೆಗೆ ಬಂದಿಲ್ಲ (ರೂಢಿ). ೨. ಮೇಲಧಿಕಾರಿ; 
ವರಿಷ್ಠಅಧಿಕಾರಿ: ಸಾಹೇಬರು ಊರಲ್ಲಿಲ್ಲ. ಈ ಜಿಲ್ಲೆಯ ಆಡಳಿತಕ್ಕೀಗ ನಾನೇ 
ಮುಖ್ಯಾಧಿಕಾರಿಯಾಗಿದ್ದೇನೆ (ಪುನರು. ೨೨೩); ಗಂಡಿನ ಕಡೆಯ ಬೀಗರು ಅಂದರೆ ಕಚೇರಿಗೆ 
ಸಾಹೇಬರು ಬಂದ ಹಾಗೆ (ವೈನ.೭). ೩. ಗೌರವಸೂಚಕವಾಗಿ ಹೆಸರಿನ ಕೊನೆಯಲ್ಲಿ 
ಸೇರಿಸುವ ಪದ : ಅದಲು ಶಾ ಪದಾಶಹಾಸಾಹೇಬರಿಗೆ ಪುಂಣ್ಯವಾಗಬೇಕೆಂದು 
1520); ಕಲೂಸಪೇಟೆಯ ರಾಜ 
ಮಹಾರಾಜೆಸಾಹೇಬರವರ್ರು (ಎಕ. ಚನ್ನಪ. ೫-೭; 1799); ಇದೇ ನನೀಲಾಲಸಾಹೇಬ 
ಒಂದು ಕಾಲದಲ್ಲಿ ಹಣ ಸಾಲಮಾಡುವುದಕ್ಕೆ ಹೀಗೆ ಅಲೆಯುತ್ತಿರಲಿಲ್ಲವೆ? 
(ಸಾಹೇಬ್‌.೭೩೯). ೪. (ಶ್ರೀಮಂತ, ಮಹಾಶಯ ಇತ್ಮಾದಿಯಂತೆ) ಗೌರವ 
ಪ್ರತಿಷ್ಠೆಗಳ ಸೂಚಕವಾಗಿ ಬಳಸುವ ಪದ : ಬರ್ರಿ ಬಾಬೂ ಸಾಹೇಬ 
(ಕರಹಿಂ. ೫೩). ೫. (ಗೌರವಪೂರ್ವಕವಾಗಿ) ಸ್ತ್ರೀಯರನ್ನು ಸಂಬೋಧಿಸುವ 
ಅಥವಾ ಸೂಚಿಸುವ ಪದ : ಬೀಬಿ ಸಾಹೇಬ, ಮಾಫ್‌ ಮಾಡಬೇಕು (ಇಪ್ಪಕ. ೧೮೩); 
ಮೇಮಸಾಹೇಬಳು ನನ್ನ ಹತ್ತಿರ ಬಂದು ಕುಳಿತುಕೊಂಡು, ನನ್ನ ಕಡೆಗೆ ಮಿಕಿಮಿಕಿ 
ನೋಡತೊಡಗಿದಳು (ಕುರಿಹಿಂ. ೧೧೧). ೬. ಇಂಗ್ಲೀಷ್‌ ಜನಾಂಗದವನು; ಆಂಗ್ಲ: 
ನಿಯೋಗಿಯು ಅಮಾನುಷರೀತಿಯಲ್ಲಿ ಸಾಹೇಬರ ಅವತಾರ ತಾಳಿದ್ದ (ಸಮಜ್ಜಿ೯೧೧). 
೭. ಮಹಮ್ಮದೀಯ; ಇಸ್ಲಾಂ ಮತಾನುಯಾಯಿ: ಮಸೀದಿಯ ಮುಂದೆ 
ಒಬ್ಬ ವಯಸ್ಸಾದ ಸಾಹೇಬರು ನಿಂತಿದ್ದರು (ರೂಢಿ). ಸಾಬ್‌: (6). ಸಾಬ : ೭. 
"ಎಮ್ನನ್‌ಸಾಹೇಬ್‌' ಎಂದರೆ ಸಾಬನಲ್ಲ ಮತ್ತೆ ಪಕ್ಕಾ ಬ್ರಾಹ್ಮಣಜಾತಿ! (ಕಂಬಹು. ೪೧); 
ಎಲ್ಲಾ ಸಾಬರ ಮನಸ್ಸೂ ಮುರಿದುಹೋಗಿತ್ತು (ತುಟಮಿ. ೬೬). ಸಾಬಿ : ೩. ಕುನ್ಹಗ್ರಾಮದ 
ಜಹಗೀರದಾರ್‌ ಹಯತ್ತಕಾನಸಾಬಿ ಯಾ ಮೇರೆ (ಎಕ. ೫, ಕೊಡಗು. ೨೯-೨೯; 1857). 
೭. ಸೊಕ್ಕಿನ ಸಾಬಿ ಈಗೇಕೆ ಮಾತು (ತುಟಿಮಾ. ೧೫); ೫-೬ ಆಡುಗಳನ್ನು ಆಡಿಸುತ್ತಾ 


(7) 


(ಬೊಂಕಶಾ. ೧೯೫೩, ಬಂಕಾಪುರೆ. ೧೧-೪; 


40 


ಸಾಹೇಬಕಿ ೮೫೧೨ 


ಒಬ್ಬ ಸಾಬಿ ಇದ್ದ (ದಲ್ಲಪ. ೪). ಸಾಹೇಬ್‌ : ೩. ರಾವ್‌ಸಾಹೇಬ್‌ ಮತ್ತು 
ತಾತ್ಕಾಟೋಪೆಯವರು . . . ಮುಂದಿನ ಯುದ್ಧಯೋಜನೆಗಳನ್ನು ರಚಿಸತೊಡಗಿದರು 
(ರಾರಾಣಿ.&೩೦೩). ೪. ಸಾಹೇಬರೆಂದರ ಸಾಹೇಬ್‌ ನನೀಸಾಹೇಬರು (ಸಾಹೇಬ್‌. ೭೩೯). 
೫. ಇಲ್ಲ ಬಾಯಿಸಾಹೇಬ್‌, ಅವನು ತ್ಮಜಿಸಿಲ್ಲ (ರಭಾರಾಣಿ. ೧೭೫). | 


| ಪಾಳಿ "ಸಾಲೈೆ' ನೋ. 

ಸಾಳಿಗ್ಗೆ "ಸಾಲಿಗ್ಮ' ನೋ. 
ಸಾಳಿಗ್ಮೆ "ಸಾಲ್‌ಗೆ' ನೋ. 
ಸಾಳಿಗ್ರಾವ "ಸಾಲಿಗ್ರಾಮ' ನೋ. 


[€- ಅರ. ಸಾಹಿಬ್‌; ಹಿಂ. ಸಾಹಬ್‌, ಸಾಹೇಬ್‌; ಮರಾ. ಸಾಹೇಬ್‌, ಸಾಬ್‌] 


$ ಸಾಳುವೃ, ಚಾಳುವ, ಸಳವ, ಸಾಳ್ವ (ನಾ). ಬೇಟೆಗಾಗಿ ಪಳಗಿಸುವ ಒಂದು 


ಸಾಹೇಬಕಿ (ನಾ). ದೊಡ್ಡಸ್ತಿಕೆ; ಹಿರಿತನ: ನಾನು ಭಾವಿಸಿದೆ. . . ನನ್ನ ಬಗೆಯ ಹಕ್ಕಿ ; ಗಿಡುಗ ; ಡೇಗೆ : ಪುಲ್ಲಂಡೆ ಬೆಳ್ಳಾರ್ಪಟಮೆರೆ ಬಲೆಗಳ್‌ ಸಾಳುವಂ 
ಸಾಹೇಬಕೀಯ ರೈಲುಗಾಡಿಯನ್ನು ಹತ್ತಿ. . . ದರ್ಪದೊಂದಿಗೆ ಅಲ್ಲಿಂದ ಹೊರಟು ಕೂಳೆಗಾಳಂ . . . ದೀಹದ ಪುಲಿ (ಗಿರಿಕ ೧-೭೯); ಕೊಂಡುದಂತದುವೆ ಸಾಳುವನಲ್ಲದು 
ಹೋಗಿಬಿಡಬೇಕೆಂದು (ಇಪ್ಪಕ. ೧೮೨). [ಆ ಸಾಹೇಬ] ತಪ್ಪಿತತ್ತಲಾ ಕೊಂಡುದು ಜಾಯಿಲಂ («ಸೂಕ್ತಿಸು. ೩-೧೨೧); ಸಾಳುವನ ಕೂಡರಗಿಳಿಗೆ 
ಸಾಹೇಬಗಿರಿ (ನಾ). ಎ ಸಾಹೇಬಕಿ : ಪಂಡಿತನಿಗೆ ಸಾಹೇಬಗಿರಿಯನ್ನು ಸಮಮೇಳವೇ «ಕುವ್ಮಾಕ. ೧೧-೫೮). ಚಾಳುವ : ಚಾಳುವನ ಹಕ್ಕಿಯನು ಪಾಳೆಯದ 
ಮಾನವೀಯರೀತಿಯಲ್ಲಿ ಮುಟ್ಟಬೇಕೆಂಬ ಇಚ್ಛೆಯಿತ್ತು (ಸಮಜೀ. ೯೧೧). 10| ನಾಯಿ ಹಿಡಿದುದ ಕಂಡೆನಯ್ಮ (ಸದ್ದೇವ. ೧೯೨-೫೮೪). ಸಳವ : ಸುಟ್ಟುರೆಯ ಬಿರುಬಿಂಗೆ 
[ಸಾಹೇಬ *- - ಗಿಲ್ಲಿ] . . . ನಭಕ್ಕೇರುತಿವೆ ಪೆರ್ಗೋಡುಗಳ್‌, ತಾಯಿ, ಸಳವನೆರಗಿದ ಖಗದ ತಿಪ್ಪುಳ್ಗರಿಗಳಂತೆ 1 


ಸಾಹ್ಯ, ಸಾಯ (ನಾ). ಸಹಾಯ ; ನೆರವು : ಆರಿಗಾವುದು ತಕ್ಕುದಾರಿಗಾವುದು 
ದಕ್ಕದೀ ರಹಸ್ಕದಿನಾದ ಸಾಹ್ಮವುಪಕಾರ ತಾರತಮ್ಮ ವಿವೇಕವರಿಯದಾ ಸಂಸ್ಕಾರ 
ಪ್ರೇರಕವೊ ಚೌರ್ಯಕ್ಕೆ (ಮಂಕುಕ. 6:೧); ವಾಗೀಶನ ಸಾಹ್ಮವನ್ನು ಪಡೆದು ಕೊಂಡು 
(ದೆನ್ನಬೇ, ೩೭). ಸಾಯ : ಮನೆಪ್ಪಂದ್ರ ಪುಜೈೆಯ ಬಾಗಿಲು ನಿಲಕೆ ಸಾಯ ಮಾಡಿರೆದ 
(ಎಕ. 14, ಕೊಡಗು. ೨೯-೨೧; 1857); ಆದವರು ಆ ಬಡಪಾಯಿಗೆ ಅಷ್ಟು ಸಾಯಾ ಮಾಡಿರಯ್ಕ 
(ಮಲ್ಲಿ. ೯). (ಆ ಸಂ. ಸಾಹಾಯ್ಕ.! ತುಳು. ತೆಲು. ಸಾಯ./ ಮರಾ. ಸಾಯ] 

ಸಾಹ್ಯಕ, ಸಾಯಕ, (ನಾ). ೧. ನೆರವುನೀಡುವವನು ; ಸಹಾಯಕ : ಈ 
ಇನಾಮದಾರರು ಮೊದಲಿಗೆ ಅರಸನಿಗೆ ಸಾಹ್ಮಕರಾಗಿದ್ದು . . . ಅಭಿಪ್ರಾಯಗಳು 
ಕೇಳಲ್ಪಡುತ್ತಿದ್ದವು (ಮುಂಬಯಿ. ೫-೨೫೭). ಸಾಯಕ್ಕ : ೨. ನೆರವುನೀಡುವಂಥದು; 
ಸಹಾಯಕವಾಗುವಂಥದು : ಬಹಳ ಕಪಟೋಪಾಯಕಿದು ಸಾಯಕವಲೇ ತಿಳಿಯೆ 
(ಕೋಗಯ. ೧೭-೪೦). [ಆ ಸಂ. ಸಾಹಾಯ್ಕಕ] 

ಸಾಳ್ಕ 'ಸಾಲ್ಕ' ನೋ. 

ಸಾಳ್ವ (ನಾ). ಒಂದು ಬಗೆಯ ವಾದ್ಕ : ಭೋರ್ಗರೆದುವನಿತಚೊಳ್‌ ಸಾಳ ನಸಾಳಂ 
(ಚೆಬಪು. ೩೧-೩೦). "ನಿಸ್ಸಾಳ' ಪರಾ. (1) 

ಸಾಳಂಗ್ಮ (ನಾ). ೧. [ಸಂಗೀತ] ಒಂದು ರಾಗದ ಹೆಸರು : ಸಾಳಂಗ ನಾಟಿ 
ಭೈರವಿ ದೇಶಿ ಗುಜ್ಜರಿ .. . ಭೈರವಿ(ಯಲಟ್‌]ದೊಳವನವ್‌ನೊಲ್ಲು ಪಾಡಿದ 
(ತ್ರಿಭುತಿ. ೬-೩೦); ಪಾಡಿ ವಸಂತ ಸಂಕೀರ್ಣ . . . ಸಾಳಂಗಗಳೆಂಬ ಗಾಡಿಕಾತಿಯರು 
ಗಾನವನಾಲಾಪವಮಾಡಿದರು (ಸೊಬಸೋ ೨೪-೩೫); ಲಲಿತ ಸಾಳಂಗ ಸಾವೇರಿ ಗುಜ್ಜರಿ 
ಗೌಳ ಪಳಮಂಜರಿಗಳೆಂಬ ವಿವಿಧ ರಾಗಂಗಳಂ (ಚೈಮಿಭಾ. ೨೧-೫೬). ೨. ಒ೦ದು ಬಗೆಯ 
ವಾದ್ಮ : ಪರಮೇಶ್ವರಮುಖಕಮಳವಿನಿರ್ಗ್ಗತ ಸು[ಶು]ದ್ವಸಾಳಂಗ ಬ್ರಹ್ಮವೀಣಾದಿ 
ಗೇಯ ಗಾಂಧರ್ಬ್ಬ!ರ್ವ] (ಕೊಲ್ಲಾಶಾ. ೨೧-೧೫; 1209); ತಾಳ ಮದ್ದಳೆ ಪಾವುಜ ಶ್ರುತಿ 
ಮುಖವೀಣೆ ಸಾಳಂಗ ಶುದ್ಧ ಗಾನೆಯರ ಮೇಳ (ಮೋಹತ. ೩-೩೧). ೩. ಮದ್ದಳೆಯನ್ನು 
ನುಡಿಸುವ ಒಂದು ಕ್ರಮ : ಶುದ್ಧ ಸಾಳಂಗ ಸಂಕೀರ್ಣ ಠವಣೆಗಳೆಂಬ 
ಚತುರ್ವಿಧಮೃದಂಗಮಂ ಮೇಲೈಸಿ (ಭೈರಪು ೫-೫ ವ). ೪. (7) : ಸರಿಸಕೆ ಸರಿಸ ವಿಷಮಕೆ 
ವಿಷಮಗತಿ ಶರಸಾರ ಸಾಳಂಗದಲಿ ರಂಜಿಸಿದ (ಕುವ್ಮಾಕ. ೨೦-೩೪). (ಸಂ. ಸಾಲಂಗ| 

ಸಾಳಂಗ್ಮ (ನಾ). ಒಂದು ಬಗೆಯ ಬಟ್ಟೆ : ರಂಗು ಚಿತ್ರ ವಸಂತರತಿ ಸಾಳಂಗ 
ಗುಜ್ಜರಿ ರತುನ . . . ಸುರಾಗರಚಿತ ತುರಂಗವಿಲಸಿತವಸನ ಬಾಲಕೆ ಸೇರಿದವು ಕಪಿಯ 
(ತೊರರಾ. ೫-೮-೧೬). "ಸಾಲಟೌಗೆ' ಪರಾ. (7 


25 


(ಶ್ರೀರಾಮಾ. ೫೨೬-೭೦೮). ಸಾಳ್ವ, : ಮುಂಗುರಿಯುಂ ಖಗಮಂ ಸಾಳ್ವಗಳಿರಲಾಜ್ಞೆಯ 
ಲಿಂಬುಗೊಂಡನಾ ವನರಾಜಂ (ಮಲ್ಲಕಾ. ೩-೧೯೦); ಗಿಳಿಯ ಗಿಡಗನ ಕೂಟ 
ಮಠ್‌ೌಗೋಗಿಲೆಯ ಸಾಳೃನ ಸಖ (ತೊರರಾ. ೧-೫-೪೩); ಹರಡೆ ಗವುಂಜು ಲಾವುಗೆ 
ಕಪೋತನು ಸಾಳ್ವನು ಚೆಟ್ಟಿ ಟಿಟ್ಟಿಭಂ (ನನ್ನಚಾ. ೬-೨೧೩); ಪಿಂಗಳಿಕ ಸಾಳ್ವನರಳಿಗ 
(ರುಕ್ಮಾಂಗ. ೧೦-೫). [ದೇ. 8 ತೆಲು. ಸಾಳುವ, ಸಾಳ್ವ) 


ಸಾಳುವೃ, ಸಾಳ್ವ (ನಾ). ೧. ವಿಜಯನಗರವನ್ನು ಆಳಿದ ಒಂದು ರಾಜ 


ವಂಶದ ಹೆಸರು : ಸಾಳುವ ಮಲ್ಲಿರಾಜೇಂದ್ರ (ಕಇ. 1, ೬೨-೫; 1481); ಸಾಳುವ 
ನರಸಿಂಗರಾಯ ಮಹಾರಾಯ (ಎಕ. ೫೪॥ ಚಿಕ್ಕನಾ. ೮೬-೭;1497); ಸಾಳುವ ನೃಸಿಂಹರಾಜ್ಮ 
(ಎಕ. ೪1, ಶಿವಮೊ. ೮೩-೨೩; 1587). ೨. ರಸರತ್ನಾಕರ, ಸಾಳ್ವೆಭಾರತ ಮುಂತಾದ 
ಕೃತಿಗಳನ್ನು ರಚಿಸಿದ, ಹದಿನಾರನೆಯ ಶತಮಾನದ ಒಬ್ಬ ಕನ್ನಡಕವಿಯ 
ಹೆಸರು: ಪಟ್ಟದಾ ಕವಿಯೆಂದೊಡೆಣ್ಣೆಸೆ ಮುಟ್ಟೆ ಪಸರಿಪುದರಿದೆ ಗುಣವಳವಟ್ಟ 
ನಿರ್ಮಲ ಕೀರ್ತಿಯಾತನ ಸುಕವಿ ಸಾಳುವನ (ಸಾಳ್ವಭಾ. ೧-೩೩). ಸಾಳ್ವ ು: ೧. 
ವಿಜಯನಗರವನ್ನು ಸಾಳ್ವ ಮನೆತನದವರೂ ಆಳಿದರು (ರೂಢಿ). ೨. ಸಾಜಕವಿ 
ಕರ್ಣಾಟಲಕ್ಷಣದೋಜೆಗನು ಕವಿಸಾಳೃನಿಂ ಜಿನರಾಜಚರಿತೆಯ ಭಾಮಿನೀಷಟ್ಟದಿ 
ಯಲುಸುರೆಂದು ಸುರಸ ಸಾಳುವದೇವಭೂಪತಿ ನಿರವಿಸಿದನು (ಸಾಳ್ವಭಾ. ೧-೩೫); 
ಮಾರ್ಗಸಾರಂಗಳಿಂ ರಸರತ್ನಾಕರಮಂ ಸಮಂತು ಕವಿಸಾಳ್ವಂ ಪೇಟ್ದನೊಳೆಂಬಿನಂ 
(ರಸರ. ೧-೫). 


ಸಾಳ್ಕ್ನ "ಸಾಳುವ. ನೋ. 
ದೆ] ಗ 


30| ಸಾಳ್ವ "ಸಾಳುವೃ' ನೋ. 


35 


ಸಾಲ್‌ಕೆ (ನಾ). ಪ್ರಕಟಣೆ; ಘೋಷಣೆ: ತೋಲ್‌ಸುವೆನರೆಘಳಿಗೆಯಲಿ 


ನಗೆಗಾಅರಿಗೆ ಹಗರಣವ ಸನ್ನೆಯ ಸಾಟ್‌ಕೆಯಿದೀಗೆಂದು ಸಂತೈೆಸಿದನು ಸುಗ್ರೀವ 


(ತೊರರಾ. ೬-೨೭-೫೮). [ಸಾಜು, + ಇಕೆ] 


ಸಾಲೌಸು, ಸಾರಿಸು, (ಕ್ರಿ). ಡಂಗುರ ಹೊಡೆಸು; ಘೋಷಣೆ ಮಾಡಿಸು; 


ಪ್ರಕಟಗೊಳಿಸು : ರಾಜ್ಮಾರ್ಹರಲ್ಲದವರ್‌ ಬರವೇಡ ಸಿಂಹಾಸನಸ್ಕರೆ ಬರ್ಪದೆಂದು 
ಸಾಟೌಸಿ (ಜಗವಿ. ೮-೭೮ ವ); ಲಗ್ಗೆ ಮಾಡಲೊಲ್ಲದೆ ಪಡೆಯಂ ಸಾಲ್‌ಸಿ . , 

ತೆಗೆಯವೇಟ್ದನಾ ವಸುಷೇಣಂ (ಅನಂಪು. ೧೨-೨೭); ಹೊಳಲ ಪರಿವಾರಕ್ಕೆ ಸಾಟೌಸು 
ಕೆಲಬಲದ ರಾಯರಿಗೆ ದೂತರ ಕಳುಹಿ ನೆರಹಿಸು (ಕುವ್ಮಾಭೀ. ೧-೮). ಸಾರಿಸ್ಮು | 
ಅಮರಾವತಿಯ ಬೀದಿಯೊಳ್‌ ಸಾರಿಸಿಯೆಂದು ಗೊತ್ತುಗಾರನಿಗೆ ಅಪ್ಪಣೆಯನಿತ್ತು 


ಸಾಳಗ "ಸಾಲಗೃ' ನೋ. 40| (ಸೌಗಂಧಿ. ೫೦೩-೧೨); ಬಾದಶಹನು . . . ಈ ಹೊತ್ತು ಕೊತವಾಲನ ತಲೆ 

ಸಾಳಗಸೂಳ (ನಾ). [ಸಂಗೀತ] ಹಾಡುವ ಒಂದು ಕ್ರಮ : ಧ್ರುವ ಮಟ್ಟೆಯ | ಹೊಡಿಸುತ್ತೇವೆಂದು ಡಂಗುರವ ಸಾರಿಸಿದನು (ಮುಂಬಯಿ. ೪-೨೦); ಸುಂಕ ಇಷ್ಟು 
ರೂಪಕ ರುಂಪೆ ತಿವಡೆ ಅಟತಾಳ ಏಕತಾಳ ಮೊದಲಾದ ಸಾಳಗಸೂಳಮಂ ಪಾಡುವಲ್ಲಿ ಕೊಡಬೇಕೆಂದು ಸಾರಿಸಿರಲಿಲ್ಲವೇನಯ್ಮ (ಚಿಂಗಾಳ್ವ. ೬೭೭). (ಸಾಲು, 4 - ಇಸು! 
(ಎರೂಪಾ. ೭೩ ವ). [ಆ ಸಂ. ಸಾಲಗಸೂಡ] ಸಾಲು, ಸಾರ್ಕು (ಕ್ರಿ). ೧. ಡಂಗುರಹೊಡೆ; ಘೋಷಿಸು; ಪ್ರಕಟಪಡಿಸು: 

ಸಾಳಾಂಗ (ನಾ). ಒಂದು ರಾಗದ ಹೆಸರು : ಶುದ್ಧ ಸಾಳಾಂಗ ಗತಿವಡೆದ ರಾಗದಲ್ಲಿ “ಸಾಲು-ಘೋಷಣೇ, (ಡಂಗುರಹೊಡಿ), ರಸಾರ್ದ್ರೇಚ (ಬೇಳೆಯ ಸಾರು)'' (ಶಮಧಾ); 
ಪರಿಷ್ಟಾಯಕದಳ ಕಂಮರನು ಪೂಜಿತನು ರಸವನಾಲಿಸುತ (ಸರ್ವವ. ೯೦-೪೯). |45|, ಸಾಯುಗಾನೆಯವರೆಲ್ಲರುವುಂ ನೃಪ(ತಾ]ನೆ ಮತ್ತೇಟಜು[ವಂ) ಪಣಿದೊಡಾನೆಯರಿ 


1ಆ ಸಂ. ಸಾಲಂಗ) 


(ಕವಿರಾ. ೧-೧೩೪); ಮೂಟುಸೂಬ್ಬರಂ ಸಾಟ್‌ ನುಡಿದು (ವಡ್ಡಾರಾ. ೧೧೬-೬); ತಂಡದೆ 


ಸಾಲಿ 
2 


ಕೀಜ್‌ ಸಾಜುವ ಪಲರ್‌ ಪಡೆವಳ್ಳರ ಮಾತುಗಳ್‌ ಮನಂಗೊಂಡಿರೆ (ಪಂಪಭಾ. ೧೦-೪೯); 
ಮಜುದಿವಸ . . . ಪರಿಣಯವೆಂದು ಸಾಜ್‌ತು ಪಾಳೆಯಂಗಳಲ್ಲಿ (ಕುವ್ಮಾಆ.೧೩-೧). 
೨. ಒತ್ತಿಹೇಳು; ಖಂಡಿತವಾಗಿ ಹೇಳು : ಸಾಜ್‌ದೆಂ ಕೆಡಬೇಡ ತೊಲಗು 
ಹರಿವಿಧಿಗಳಂ ಗಾಖಾಗಿಸಿದ ವಿಕ್ರಮಂ ಸಲ್ಲದು (ಚೆಬಪು. ೪೯-೫೧). ಸಾರು : ೧. 
ಮುಖದಲ್ಲಿ ಉಂಟಾಗುವ ವಿಕಾರಗಳೂ . . . ಇದನ್ನು ಸಾರುತ್ತವೆ (ದೇಕನ್ಮೆ. ೨೫); ಈ 
ಬ್ರಾಹ್ಮಿಲಿಪಿ ಹುಟ್ಟಿ ಬೆಳೆದದ್ದು ಭಾರತದಲ್ಲಿಯೇ ಎಂದು ಸಾರಿದ್ದಾರೆ (ದ್ರಾವಿವಿ. ೪೮). 
ಸಾಜುಸಾಲು, ಸಾರುಸಾರು (ದ್ವಿರುಕ್ತಿ) : ೧. ಒತ್ತಿ ಹೇಳು; ಖಂಡಿತವಾಗಿ 
ಹೇಳು : ಸಾಜುಸಾಅಲು ಎನ್ನ ಮಾತಂ ಮಾಜ್‌ ಕಳುಹಿದೆ ಮತ್ತಕರಿಯಂ 
(ಬಸಪು.೨೨-೨೨). ಪಿ. ಪ್ರಕಟಪಡಿಸು; ಪ್ರಚಾರಮಾಡು : ಗೋವಿಂದಭಟ್ಟ ಊರತುಂಬ 
ಇಡೀದಿನ ಅಲೆದು . . . ಮಗನ ಮಹತಿಯನ್ನು ಸಾರಿಸಾರಿ ಬಂದ (ದೀಪಹ. ॥, ೧೫೦). 
ಸಾರಿಸಾರಿಹೇಳು - ಸಾಯಿಸಾಯ ೧ : ಈ ಸಮಯದಲ್ಲಿ ದುಡುಕಿಮಾತನಾಡುವುದು 
ಒಳ್ಳೆಯದಲ್ಲವೆಂದು ಅವರು ಮಗನಿಗೆ ಸಾರಿಸಾರಿ ಹೇಳಿದರು (ರೂಢಿ). 
(ದೇ. ॥8 ತಮಿ. ಮಲ. ಚಾಜ್ಜು; ತುಳು. ಸಾರಿ, ಸಾರು; ತೆಲು. ಚಾಟು) 
ಸಾಲ್ದು, ಸಾರ್ಕು (ನಾ). ಅನ್ನದೊಂದಿಗೆ ಕಲಸಿಕೊಳ್ಳಲು ಬಳಸುವ, 
ಸಾಮಾನ್ಯವಾಗಿ ಬೇಳೆ ಅಥವಾ ಕಾಳು, ಸಂಬಾರಪದಾರ್ಥ ಮುಂತಾ 
ದುವನ್ನು ಹಾಕಿ ತಯಾರಿಸುವ ಒಂದು ಬಗೆಯ ರಸ,- ಮೇಲೋಗರ: 
ಹುಳಿದಾಳಿದ ಸಾಲು ಶಿಖರಿಣಿ ಬಹುಕೂಟದಳೆದ ನಿಂಬೆಯ ಹಣ್ಣ ಸವಿದು (ಮೋಹತ. 
೩-೫೩); ರಸ ರಸಾಯನ ಸಾರ್ಗಳುಪ್ಪುಗಾಯ್ಬಾಳುಕಂ (ಜೈಮಿಭಾ. ೬-೪೪). ಸಾರ್ಕು H 
ಸಾರನ್ನು ಬಡಿಸುವಾಗ ಅದು ಹರಿದು ಪಲ್ಲೆಯಲ್ಲಿ ಸೇರಿದರೆ ಕ್ಷಮಿಸಲು ಸಾಧ್ಯವೆ (ಹುಚ್ಚುಹು. 
೧೩); ಅಡಿಗೇ ಗುಣ ಸಾರಿನಲ್ಲಿ ನೋಡು, ಮಡಿಗೇ ಗುಣ ಫಲದಲ್ಲಿ ನೋಡು (ಗಾದ). 
(ದೇ. ॥ ತಮಿ. ಮಲ. ಚಾಲು ; ತುಳು. ಚಾರ್‌, ಚಾರು, ಸಾರು ; ತೆಲು. ಚೇರು] 
ಸಾಆ'ದೆ (ನಾ). ಒಂದು ಸ್ಥಳದ ಹೆಸರು : ಕೆಸಮೂರ ಮಹಾಜನಕ್ಕೆ 
ಸಾಲೆ ಆಚನ್ಹೃತಾರಕಂ ಸಾಜೆದೆ ಮಹಾಜನಕ್ಕೆ ಎರಡು ಸಾಲೆ ಆಚನ್ಮ್ಹ್ರ್ಯಕಾರಕಂ 
[?] 


(ಎಕೆ. ೪1. ಶಿಕಾರಿ. ೪೫-೧೫; 890 ?). 


೮೫೧೩ 


ಸಾಲ್‌ಗೆ, ಜಾಟ್‌ಗೆ, ಸಾಳಿಗೆ (ನಾ). ಉಡುಗೆ; ಉಡುಪು : “'ಸಾಟೌಗೆಯೆಂದು |25 


ಉಡುಗೆ'' (ಕಶಸಾ. ೬೩-೩೯೫); ದುಕೂಲದ ಚೆಲ್ಪನಪ್ಪ ಸಾಟೌಗೆಗೆ ಪಯೋಜಸೂತ್ರ | 
ನವಮುಂಜಿಗೆ (ಶಾಂಶಿಪು. ೮-೯೦). ಜಾಟೌಗೆ : "'ಜಾಲ್‌ಗೆಯೆಂದು ಉಡಿಗೆ'' (ಶಮದ. ನ. 
೩೩ ವೃತ್ತಿ) ; ಜಾಖಿಗೆ, ಜೋಬ್‌ಗೆ (ಶಬ್ದಾನು. ೧೪೦ ವ್ಯಾಪ್ಕಾ). ಸಾಳಿಗೈೆ : "ಉಡಿಗೆಯೊಳು 
ಸಾಳಿಗೆಯೆನಿಕ್ಕು'' (ಕಶರ. ೧೩೦). "ಸಾಲ್ಮೆ', “ಸಾಳಿ' ಪರಾ. 

ಸಿಂಗ್ಮ, ಸಿಂಘ, (ನಾ). ೧. ಸಿಂಹ; ಕೇಸರಿ : ""ಐಮೊಗಮೆಂದುಂ, ಸಿಂಗಮೆಂದುಂ 
ಸಿಂಹಂ'' (ಕಶಸಾ. ೫೧-೧೦೦); ತುಂಗಗಿರಿಶಿಖರದಿಂದಂ . . . ಸುರಿಗೆಯ ಮೊನೆಯೊಳ್‌ 
ಪೊಂಗಿ ಸೊಡರ್ಗುಡಿಯ ಮೇಲೆ ಪತಂಗಂ ಪಾಯ್ವಂತೆ ಪಾಯ್ದು ಬರ್ದುದು ಸಿಂಗಂ 
(ಕಾವ್ಮಪಾ. ೧೧೧೪ ಶೂದ್ರಕ); ಸಿಂಗಂ ಮಸಗಿದವೋಲ್‌ ನರಸಿಂಗಂ ತಳ್ತಿಟ್‌ಯೆ (ಪಂಪಭಾ. 
೧-೩೪); ಅಂಗವಿಸಿ ಮಜ್‌ಹುಲ್ಲೆ ಖುರದಲಿ ಸಿಂಗವನು ಹೊಯ್ಯಂತೆ ನೃಪರುತ್ತುಂಗ 
ಸಹಸಿಯ ಮೇಲೆ ಕೈಮಾಡಿದರು (ಕುವ್ಮಾಭೀ. ೯-೨೦). ೨. ಒಬ್ಬಾತನ ಹೆಸರು: 
ಅರಟ್ಟಿ೩೩ರಮ್ಮಗನ್ನಿರ್‌ ಸಿಂಗಂ ದೀಕ್ಷೆ ಬೀಳಾದು ಅರಟ್ಟಿಶೀರರ್‌ ಕುಡಲೂರದ ಗೊಟ್ಟೆ 
ಮಡಿ ಒಡೆಯೆಮ್ದರಾಳ್ವಿಕಯ (ಎಕ. ॥, ಮೈಸೂರು. ೨೫-೩;ಸು. 750). ೩. [ಛಂದ] ಆರು 
ಬಗೆಯ ಪ್ರಾಸಗಳಲ್ಲಿ ಒಂದು; ಸಿಂಹಪ್ರಾಸ : ನಿಜದಿಂ ಬಂದೊಡೆ ಸಿಂಗಂ ಗಜ 
ದೀರ್ಫಂ . . . ಹಯಮಂಬುಜಮುಖಿ ದಡ್ಡಕ್ಕರಂಗಳಿವು ಷಟ್‌ಪ್ರಾಸಂ (ಛಂದೋಂಬು. 
೧-೪೬ ಅಡಿಪದ್ಮ). ೪. [ಜ್ಕೋತಿ] ಹನ್ನೆರಡು ರಾಶಿಗಳಲ್ಲಿ ಐದನೆಯದು; 
ಸಿಂಹರಾಶಿ. ೫. ಸೌರಮಾನಪದ್ಧತಿಯ ಒಂದು ತಿಂಗಳಿನ ಹೆಸರು; 
ಸಿಂಹಮಾಸ : "ಸಿಂಗವೆರೆ' ಪರಾ. ಸಂಘ : ೧. ಕಟ್ಟಿದ ಸಿಂಘಮನೆಟ್ಟೊಡೇನೆ 
ಮಗೆನ್ಹು ಬಿಟ್ಟವೊಲ್‌ ಕಲಿಗೆ ಎ(ಪ]ರೀತಂಗಹಿತರ್ಕೃಳ್‌ ಕೆಟ್ಟರ್ಮೇಣ್‌ ಸತ್ತರವಿಚಾರಂ 
(ಇಆ. ೫, ೬೧-೯: ಸು. 700); ಆನೆಯ ಸಿಂಘದ ಗಿಳಿಗಳ ನಾನಾ ರೂಪುಗಳನಕ್ಕ 
ರಂಗಳೂಳೆಸೆಯಲು ತಾನಳವಡಿಸಿದನ್‌ (ಎಕ. ೫! ಚಿತ್ರದು. ೪೭-೩೭; 1067). 

ಸಿಂಗದೇರಳ್‌, ಸಿಂಗದೇರವಳ್‌ ಎ ಸಿಂಹವನ್ನು ವಾಹನವಾಗಿ ಉಳ್ಳವಳು; 


ಸಿಂಗನಾದ,್ಮ 


ಪಾರ್ವತಿ : ""ಮಾಕಾಳಿ, ಮಾದೇವಿ, ಸಬ್ಬಾಣಿ, ಐಕಿಲ್ವೆಟ್ಟಣುಗಿ, ಸಿಂಗದೇರಳ್‌ - ಈ 
೫ ಪಾರ್ವತಿಯ ಪೆಸರ್‌'' (ಕಶಸಾ. ೪೭-೩); ""ಐಕಿಲೈಟ್ಟಣುಗಿ ಸಿಂಗದೇರವಳ್‌ 
ಸಬ್ಬಾಣಿಯೆಂದು ಶಿವೆಯ ಲಳಿತನಾಮಂ'' (ಕಬ್ಬಕ್ಕೆ. ೫). ಸಿಂಘನ ಗರುಡ ಎ (ಆಲಂ) 
ಅತ್ಮಂತ ಪರಾಕ್ರಮಿ; ಒಂದು ಬಿರುದು : ಸುಭಟಶಿರಶ್ಶೇಖರಂ ಸಮರೈಕವೀರಂ' 
. ಕಟಕಸನ್ನಾಹಂ ಸಿಂಘನ ಗರುಡಂ ಶ್ರೀಜಗದೇಕಮಲ್ಲದೇವರ ಮಗಂ 
[ಆ ಪ್ರಾ. ಸಿಂಘ./ ಸಂ. ಸಿಂಹ] 
ಹಿಂಗ್ಮ, ಸಿಂಗ್ಲಿ (ನಾ). ೧. ಬೆಟ್ಟದ ತುದಿ, - ಶಿಖರ; ಶೃಂಗ: ""ಶೃಂಗಕೇಸರಿ 
ಗಳೊಳ್‌ ಮದನನಲ್ಲಿ ಆಜ್‌ಗೆ ಸಿಂಗಮದೆಂದು'' (ಶಬ್ದಮಂ. ೮೪); ಶೃಂಗ, ಸಿಂಗ 
(ಶಬ್ದಾನು. ೧೫೮ ಪ್ರಯೋ). ೨. (ಪ್ರಾಣಿಗಳ) ಕೊಂಬು; ಕೋಡು : "ಸಿಂಗನಾದ,' 
ಪರಾ. ಸಿಂಗ್ಮಿ : ೨. "ಸಿಂಗಿನಾದ' ಪರಾ. (« ಪ್ರಾ. ಸಿಂಗ.! ಸಂ. ಶೃಂಗ) 
ಸಿಂಗ (ನಾ). ಕಾಮ; ಮನ್ಮಥ್‌: ಕುಡುವಿಲ್ಲ ಪೂಪುಣಂಬಂ ಸುಗ್ಗಿಗೆಳೆಯ 
ಪೆಣ್ಬಡೆಯನಿಂಗೋಲ್ವಿಲ್ಲಂ ಗಿಳಿದೇರ ಸಿಂಗ ಪೆಚೆಗೊಡೆಯ . . . ಎಂಬಿವಿಂತೊಡನೆ 
ಮನ್ಮಢನಾಮ'' (ಶಬ್ದಮಂ. 6); ""ಶೃಂಗಳಕೇಸರಿಗಳೊಳ್‌ ಮದನನಲ್ಲಿ ಅಜ್‌ಗೆ 
ಸಿಂಗಮದೆಂದು'' (ಶಬ್ದಮಂ. 6೪). (9) 


(More, XX, ೨೧-೪೬; 1019). 


-ಸಿಂಗಕೇಸರಿ (ನಾ). ಬೆಟ್ಟಮಲ್ಲಿಗೆ ; ಕೊಡಸಿಗೆಮರ : ""ಸಿಂಗಕೇಸರಿ ಶಕ್ರಶಾಖಿಯೆ 


ನಿಸಿಕ್ಕು'' (ಮಂಗರಾ. ೩೬-೧೯). [ಆ ಸಂ. ಸಿಂಹಕೇಸರ] 

ಸಿಂಗಗಟ್ಟಿಗೆ (ನಾ). ಬೇಟೆಯ ಸಾಧನಗಳಲ್ಲಿ ಒಂದು ; ಸಿಂಹವನ್ನು ಹಿಡಿಯಲು 
ಬಳಸುವ ಒಂದು ಬಗೆಯ ಮರದ ಸಾಧನ : ತಡಿಕೆವಲೆ . . . ಹಿಡಿಯೆರಳೆ 
ಸಿಂಗ[ಪಾಕಾಂ. ಸಿಲುಕು]ಗಟ್ಟಿಗೆ ಬೀಸುಗಣ್ಣಿ . . . ಕತ್ತಿ ಬಡಿಕೋಲ್ಕಲ್ಲಿ ಹಿಡಿದ ಹುಲಿ 
ಶರಭಭೇರುಂಡ ಸಿಂಹಪ್ರಕರವೆರಸಿ ನಡೆವರ ಕಂಡನು (ಆಸೆಪು. ೩-೧೪ ; ಹಚಕಾ. ೫-೯ ನೋ). 

(ಸಿಂಗ * ಕಟ್ಟಿಗೆ] 

ಸಿಂಗಡ್ಮಿ "ಸಿಂಗಾಡಿ' ನೋ. 

ಸಿಂಗಡ್ಮಿ "ಸಾಂಗಡ' ನೋ. 

ಹಿಂಗಡಿಅರಸ (ನಾ). ಒಬ್ಬಾತನ ಹೆಸರು : ಕುನ್ನಸತ್ತಿಆರಸಂ ವಡಗೆರೆನಾಡು 
ಮೂನೂಟುಮಾಳೆ ಮುದುಗುನ್ದೂರ ಸಿಜ್ಲಡಿಅರಸ ಪುವಗಾಮಮಾಳ್ಹುವಿದ್ದರ್‌ 


(ಎಕ. ಭಣ (೧8), ಮಳವ. ೧೨೨-೬; 776). [ಸಿಂಗಡ್ಮಿ “+ ಅರಸ] 


| ಸಿಂಗಣ “ಸಿಂಗಳ,' ನೋ. 


45 


ಸಿಂಗಣಂದಿ (ನಾ). ಒಬ್ಬಾತನ ಹೆಸರು : ಶ್ರೀ ವೆಟ್ಟಿಡೆಗುರವಡಿಗಳ್ಮಾಣಾಕ್ಕ 

ರ್ಸೀಂಗಣನ್ತಿ ಗುರವಡಿಗಳ್ನ್ಳೋನ್ತು ಕಾಲಂ ಕೆಯ್ದಾರ್‌ (ಎಕ. 11, ೩೨; ಸು. 700). 
[ಆ ಸಂ. ಸಿಂಹನಂದಿನ್‌] 

ಸಿಂಗಣಿಕ್ಕ "ಸಿಂಗಳೀಕ' ನೋ. 

ಸಿಂಗಣಿಕ್ಕ "ಸಿಂಗಳಕ' ನೋ. 

ಸಿಂಗಣೀಕ "ಸಿ೦ಗಳೀಕ' ನೋ. 

ಹಿಂಗನಡು (ನಾ). ೧. ಸಿಂಹದ ಸೊಂಟ; ಸಿಂಹಕಟಿ. ೨. (ಆಲಂ) 
ಸಣ್ಣದಾಗಿರುವ' ಸೊಂಟ; ಚಿಕ್ಕ ನಡು: ಸಿಂಗನಡುವಿನೊಪ್ಪಿಡಿನಡು 
ಮಗಳ ಸಣ್ಣನಡುವಿನಿಲ್ಲುಂಟೆಂಬ ನಡುವಿನಬಲೆಯರೆೈದೆ ಬರುತಿರ್ದರು 
(ಚೆಬಪು. ೩೭-೪೨). (ಸಂಗ, + ನಡ್ಬು] 

ಹಿಂಗನಾದ್ಮ (ನಾ). ೧. ಸಿಂಹದ ಕೂಗು, - ಗರ್ಜನೆ : ಆ ಮಹಾಟವಿಯ 
ಮೃಗರಾಜ ಪಿಂಗಳಕ ಸಿಂಗನಾದಮಂ ಕೇಳ್ದು ಸಾಮಜಘಟೆಯೆಲ್ಲಂ ಬೆದಟ್‌ (ಪಂಚತಂ. 
೨೫). ೨. ಜೋರಾದ ಕೂಗು; ಬಲವಾದ ಧ್ವನಿ : ಸಿಂಗನಾದದೆ ಸಿಂಗ ಗರ್ಜಿಸಲಾ 
ನಗ ಪಿಂಗದೆ ಮಾರ್ದನಿಗೊಡಲು ಸಂಗಡಿಸಿದ ರವವಾ ಪ್ರಳಯದ ಸಿಡಿಲಿಂಗೊರೆ 
ದೊರೆಯಾಯಿತಂದು (ಅಂಜಚ. ೧೦-೨೦). [ಸಿಂಗ, + ನಾದ) 

ಸಿಂಗನಾದ್ಮ, ಸಿಂಗಿನಾದ (ನಾ). ಕೊಂಬಿನ ಧ್ವನಿ : ದಾಸಯ್ಮನ ಜಾಗಟೆ, ಭವನಾಶಿ, 
ಶಂಖ, ಗರುಡಗಂಬಗಳು, ಜೋಗಿಯ ಸಿಂಗನಾದ . . . ಅವರು ನಡೆಸುವ ಆಚರಣೆಯ 
ಸಾಧನ ಸಲಕರಣೆಗಳು (ಕವಿಕೋ. 1 ೭೦೪). ಸಿ೦ಗಿನಾದ : ಹಿಂಡುಗೂಡು 
ತ್ತೆಲ್ಲರುಗಳು ಬಾಯೊಳ್ಳಚ್ಚಿಕೊಂಡಾಗ ಸಿಂಗಿನಾದವನೂದುತೆಯ್ತರಲ್ಪಂದರೆಲ್ಲಿಂದ 


ಸಿಂಗಪೀಠ 


ಬಂದರೊ ಎಂದವರ ನೋಡಿ ನಸುನಗುತ ಸುಮ್ಮನಿರಲು (ಸಿದ್ದೇಪು ೫-೪). 
ಸಿಂಗ 3- ನಾದ,.! ತೆಲು. ಸಿಂಗಿನಾದ] 

ಸಿಂಗಪೀಠ (ನಾ). ಸಿಂಹಾಸನ; ಗದ್ದುಗೆ: ಮಂಗಳೆಯನಂಗದೊಳ್‌ ಸಂಗೊಳಿಸಿ 
ಪರಶಿವಂ ಸಿಂಗಪೀಠದಿ ಪ್ರಮಥ ಗಂಗೆವಾಳುಕರು ಮುನಿಪುಂಗವರ್ಸಹಿತೋಲಗಂಗೊಟ್ಟು 
(ಚಿಬಪು. ೧-೮). (ಸಿಂಗ, 4- ಪೀಠ] 

ಸಿಂಗಪ್ರಾಸ (ನಾ). ಛಂದ] ಆರು ಬಗೆಯ ಪ್ರಾಸಗಳಲ್ಲಿ ಒಂದು; ಸಿಂಹಪ್ರಾಸ: 
ಸಕಳಕಳಾನಿಧಿ ನಿಕಟದೆ . . . ಕಾವ್ಯಮೆಂಬಮೃತಪಯೋಧಿ ಕರಂ ಪೆರ್ಚುಗುಮಲ್ಲದೆ 
ಕುಕವಿ ಬುಧಪ್ರಭೃತಿಯಿದಿರೊಳೇಂ ಪೆರ್ಚುಗುಮೇ? - ಇದು ಸಿಂಗಪ್ರಾಸಂ (ಛಂದೋಂಬು. 

[ಆ ಸಂ. ಸಿಂಹಪ್ರಾಸ) 

ಸಿಂಗಬಲ (ನಾ). ೧. ಸಿಂಹದ ಬಲ, - ಶಕ್ತಿ. ೨. ಸಿಂಹಕ್ಕೆ ಸಮಾನವಾದ 
ಶಕ್ತಿಯುಳ್ಳವನು; ಮಹಾಬಲಶಾಲಿ : ಸಿಂಗಬಲನೆಂಬಗುರ್ವಿನ ಸಿಂಹಮನಸಿಧೇನು 
ಕಿರಣ ಕೇಸರಮಾಲಾಸಂಗತಮನಡಸಿ ನುಂಗಲ್‌ ಸಂಗತಬಲ ನೊಂದು 
ಶರಭವಿರ್ಪಂತಿರ್ದ೦ (ಪಂಪಭಾ. ೮-೭೪). [ಆ ಸಂ. ಸಿಂಹಬಲ] 

ಹಿಂಗಮುಂಯ್‌ (ನಾ). ೧. ಸಿಂಹದ ಹೆಗಲು. ೨. ಸಿಂಹದ ಹೆಗಲಿನಂತಿರುವ 
ವಿಶಾಲವಾದ ಹೆಗಲು: ನಿಡುದೋಳ್‌ ಸಿಂಗಮುಯ್‌ ಗೂಳಿಕಣ್‌ 
ಪೇರೆರ್ದೆಯುಮಾದವಂ . . . ತಳೆದಂ ಸುಂದರಾಖ್ಕೆಯಂ (ಸೌನಂದ. ೨-೫೮). 

[ಸಿಂಗ 3- ಮುಯ್ಕ್‌ (ಆ ಮುಯ್ತು)] 

ಸಿಂಗರ "ಸಿಂಗಾರ' ನೋ. 

ಸಿಂಗರಂಗಾಣ್‌ (ಕ್ರಿ). ಅಲಂಕಾರವನ್ನು ಕಾಣು; ಶೃಂಗಾರವನ್ನು ನೋಡು: 
ಪಲತೆಅದ ಸಿಂಗರಂಗಂಡು ಮುದ್ದಾಡುತಂ ಜಾಮಾತನಂ ಬಸವದಂಡೇಶ್ವರಂ 
ಸುಖದೊಳಿರುತಿರ್ದನು (ಚಿಬಪು ೫-೪೬). [ಸಿಂಗರ (ಆ ಸಿಂಗಾರ) + ಕಾಣ್‌] 

ಹಿಂಗರಂಗೆಯ್‌, ಶೃಂಗರಂಗೈ, ಸಿಂಗರಂಗೈ, ಸಿಂಗರಗೆಯ್‌, ಸಿಂಗರಗೈ (ಕ್ರಿ). 
೧. ಶೃಂಗಾರಮಾಡು; ಅಲಂಕರಿಸು : ಮದನಂ ಲಕ್ಷಣಯುಕ್ತ ಹಸ್ತಿನಿಯನೀಗಳ್‌ 
ಸಿಂಗರಂಗೆಯ್ದು ಹಸ್ತದೊಳೀ ಮಾಲೆಯನಿತ್ತನೋ ದಿಟವೆನಲ್‌ ಪೇಟೆಂಬಿನಂ 
ಮಂದಯಾನದಿನೆಟ್ತಂದಳ್‌ (ನಳಚಂ. ೩೨೮). ಶೃ೦ಗರಂಗೈ : ೧. ಶೃಂಗರಂಗೈದ 
ಗಜವ್ರಜಸ್ಮಂದನಾಳಿಯುತ ರಂಗಚಯದೊತ್ತಲು (ನವಮೋ. ೩೪-೨೬). ಸಿ೦ಗರಂಗೈ : ೧. 
““ವೇಶಂ ಪ್ರಸಾಧನಂ ಮಂಡನಂ ಪ್ರತಿಕರ್ಮಮಾ ಸಿಂಗರಂಗೈವುದಕ್ಕು'' (ಮಂಗರಾ. 
೯೮-೧೯). ಸಿ೦ಗರಗೆಯ್‌: ೧. ತರುಣಿಯರಲಂಕರಿಸಲಿಂತು ನಲವಿಂದ ಸಿಂಗರಗೆಯ್ದು 
ಶುಭಮುಹೂರ್ತದೊಳು ಪೊಜಮಟ್ಟು (ಸಾಂದಪು. ೭-೩೨). ಹಿಂಗರಗೈ : ೧. ಆ 
ವೇಳೆಯಲಿ ಸಿಂಗರಗೈದು ನಿನ್ನಯ ಭಾವದ ಬಗೆದೋಜ*ಯವನ ಕಾವನಂಬಿಗೆ 
ಮೆಯ್ಕೊಡ್ಡಿಸಿ ಸೆಳೆದು ಸಂಭಾವಿಸು ಮೋಹರತಿಯೊಳು (ಕಂನವಿ ೯-೫೬). ೨. ಸಜ್ಜಾಗು; 
ಸಿದ್ಧವಾಗು : ದಶಶಿರ ಭರದಿ ಬಂದೋಲಗವನಿತ್ತನು ಧುರಕೆ ಸಿಂಗರಗೈಯುತಿರ್ದ 
ನುದಾರಸಾಹಸನು (ಕಾಶಿರಾ. ೪೧-೧). (ಸಿಂಗರ ( ಸಿಂಗಾರ) + ಕೆಯ್‌;] 

ಸಿಂಗರಂಗೈ "ಸಿಂಗರಂಗೆಯ್‌' ನೋ. 

ಸಿಂಗರಂಬೆಲು (ಕ್ರಿ). ಶೃಂಗಾರವನ್ನು ಹೊಂದು ; ಅಲಂಕಾರದಿಂದ ಶೋಭಿಸು: 
ಕತ್ತುರಿಯ ಸಾರಣೆಯಿಂ ಕುಂಕುಮದ ಕಾರಣೆಯಿಂ . . . ಸಿಂಗರಂಬೆತ್ತ[ಪಾಠಾಂ. 
ಸಿಂಗರವೆತ್ತ] ರಾಜವೀಧಿಗಳಿಂ ಮಂಗಳತರಮಾಗಿ ಕಣ್ಣೊಳಿಪ ನಿಜರಾಜಧಾನಿಯೆನಿಪ 
ಕೈಲಾಸಪುರವರಮಂ ಪೊಕ್ಕು (ಶಬಶಂ. ೫-೫೭ ವ). [ಸಿಂಗರ (ಆ ಸಿಂಗಾರ) ೬ ಪೆಜು) 

ಹಿಂಗರಗದುಗು (ನಾ). ೧. ಒಂದು ಬಗೆಯ ಮರ; ಪ್ರಿಯಂಗುವ್ಯಕ್ಷ. 
೨. (?). ೧, ೨ : ಸುರಪನಂತಿಂದ್ರವಾರುಣಿಯಿಂದೆ . . . ಧನಿಕನಂದ 
ದೊಳೆ ಸಿಂಗರಗದುಗಿನಿಂ ಶಿವನ ತೆಣದೊಳಾಲದಿನೊಪ್ಪಿತಾ ಘೋರತರಕಾನನಂ 
(ಚೇರಮ. ೧೦-೧೫). (ಸಿಂಗರ, 4 ಗದುಗು, (ಆ ಗರ್ದುಗು)] 

ಹಿಂಗರಗೆಯ್‌ "ಸಿ೦ಂಗರಂಗೆಯ್‌' ನೋ. 

ಸಿಂಗರಗೇರಿ (ನಾ). ಅಲಂಕಾರದಿಂದ ಶೋಭೆಗೊಂಡ ಬೀದಿ : ಅಂಗಡಿಗೇರಿ 
ಯಾನೆಯ ಶಾಲೆ . . . ಜನರ ಸಿಂಗರಗೇರಿಯ ನೋಡುತ ನೆಟೆ ಗಣಿಕಾಂಗನಾವೀಧಿಗೈತಂದ 

[ಸಿಂಗರ (ಆ ಸಿಂಗಾರ) 3 ಕೇರಿ] 


6. ೧-೪೪). 


(ಕಂನವಿ. ೧೦-೨೨). 


೮೫೧೪ 


10 


45 


ಸಿಂಗರವನ 


| ಸಿಂಗರಗೈ “ಸಿಂಗರಂಗೆಯ್‌' ನೋ. 

ಸಿಂಗರಗೊಳ್‌, ಸಿಂಗರಗೊಳು, ಸಿಂಗರಗೊಳ್ಳು (ಕ್ರಿ). ಅಲಂಕಾರವನ್ನು 
ಹೊಂದು,- ಪಡೆ : ಸುರಸುಂದರಿಯರ್ಕಳ್‌ ಸಿಂಗರಗೊಂಡುಳುಪಿರ್ದ ಬಣ್ಣದಿಂ 
೬ ೬.೬ ಬರೆವರ್‌ (ಶಾಕುಂತ. ೧೦೦-೧೬೮). ಸಿ೦ಗರಗೊಳು : ತನಗು ಹಿರಿದುಂಟೆಂಬ ತಿಳಿವ 
ಹೂಳಪಿನೊಳಿಟ್ಟು ಆತ್ಮ ಸಿಂಗರಗೊಳುವ ವಿನ್ಮಾಸವೇ (ಮಲೆದೇ. ೨೦-೮). 
ಸಿಂಗರಗೊಳ್ಳು : ಅವಳು ಚಿನ್ನದ ಹುರಿಯಿಂದ ಸಿಂಗರಗೊಂಡಿದ್ದ ನೀಲಿಯಂಚಿನ 
ಸಮವಸ್ತ್ರವನ್ನೂ ನೀಲಿಯ ದಬಾಲಿಯನ್ನೂ ಧರಿಸಿದ್ದಳು (ಪುನರು. ೧೮೮). 

[ಸಿಂಗರ (< ಸಿಂಗಾರ) 4 ಕೊಳ್‌) 

ಸಿಂಗರಗೊಳು "ಸಿಂಗರಗೊಳ್‌' ನೋ. 

ಸಿಂಗರಗೊಳ್ಳು "ಸಿಂಗರಗೊಳ್‌' ನೋ. 

| ಸಿಂಗರಜೋಗಿ, ಸಿಂಗರಜೋಯಿ (ನಾ). ಕಾಮ; ಮನ್ಮಥ: “ಕುಡುವಿಲ್ಲ 

ಸಿಂಗರಜೋಗಿ ಮಿನುಪ ಮಾಂಬಲವಿಗೆಯ . . . ಎನೆ ಮನ್ಮಢನಾಮಮಕ್ಕುಂ'' 
(ಕಬ್ಬಕ್ಕೆ. ಆ). ಸಿಂಗರಜೋಯಿ : ಸಿಂಗರಜೋಯಿಯ ಕುಲದೇವತೆಯ ಗೃಹಾಂಗಣ 


ಸಮ್ಮೋಹನರಸಪೂರಿತದಿಂಗಡಲೊಳಗಣ ಬುದ್ಬುದವೋ ಸಿಂಗರದೆಜವೆಟ್ಟುಗಳೋ 
ಅಂಗಜಗಿರಿದುರ್ಗಗಳೋ ಎನೆ . . . ವೇಶ್ಕಾವಾಟಂ ಕಣ್ಣೊಪ್ಪಿದುವು (ಜಯಕಾ. ೧-೬೨). 
[ಸಿಂಗರ (- ಸಿಂಗಾರ) ೬ ಜೋಗ್ಗಿ./ ಸಂ. ಶೃಂಗಾರಯೋನಿ] 

ಸಿಂಗರಜೋಯಿ "ಸಿಂಗರಜೋಗಿ' ನೋ. 

ಹಿಂಗರಥ (ನಾ). ೧. ಸಿಂಹಗಳನ್ನು ಹೂಡಿದ ತೇರು, - ರಥ : ಅಖಿಲ ನೃಪಾಲ 
ರಥ ಹಯವು ಸಿಂಗರಥಕಿದಿರಾಗಲಮ್ಮವು (ಸಾಳ್ಮಭಾ. ೧೯-೫). ೨. ಸಿಂಹಗಳನ್ನು 
ಹೂಡಿದ ರಥವುಳ್ಳವನು : ಸಿಂಗವೆರಡನು ಸಾಕಿ ತೇರೊಳು ಸಂಗೊಳಿಸಿದದಲೌಂದೆ 
ಪೆಸರಲಿ ಸಿಂಗರಥನೆನಿಸಿಪ್ಪನು (ಸಾಳ್ವಭಾ. ೧೯-೫). [ಸಿಂಗ * ರಥ] 

ಸಿಂಗರದೋಂಟ, ಸಿಂಗರದೋಟ (ನಾ). ಅಲಂಕೃತವಾದ ವನ; ಸುಂದರವಾದ 
ಉದ್ಯಾನ : ಸಿಂಗರದೋಂಟದ ಬಾಗಿಲುಪ್ಪರಿಗೆಯ ಹೊಂಗಳಸವ ನೋಡಿ 
ನಮಿಸಿ ಹೆಂಗಳ ರನ್ನೆ ಪಲ್ಲಕ್ಕಿಯನಿಳಿದಳು (ಮೋಹತ. ೨೪-೩೨). ಸಿಂಗರದೋಟ : 
ಕಂದರ್ಪನ ನಿಜನಗರಿ ಮಂದಸಮಾರನಾಡುಂಬೊಲನೆನೆ ಬಗೆವಂದುದಾ ಸಿಂಗರದೋಟ 
(ಶ್ರೀಪಾಲ. ೫-೧೭); ಸಿಂಗರದೋಟದ ಸಿರಿಗಂಪ ಸುಜನರ್ಗೆ ತಂಗಾಳಿ ತಂದೀವ ತೆಜದೆ 
ಮಂಗಳ ಹರಿಕಥಾಮೃತವ ನಾ ನಿನ್ನ ಕರ್ಣಂಗಳಿಗೆಲೆವೆ (ಮೋಹತ. ೧೦-೨). 

[ಸಿಂಗರ (ಆ ಸಿಂಗಾರ) 3- ತೋಂಟ] 

ಸಿಂಗರದೋಟ 'ಸಿಂಗರದೋಂಟ' ನೋ. 

ಸಿಂಗರಭೂಮಿ (ನಾ). ಅಲಂಕೃತವಾದ ಭೂಮಿ; ಸೊಬಗಿನ ತಾಣ: 
ಅಂಗನೆಯರ ಪಾದದರುಣಮರೀಚಿ ಬೆಡಂಗುವಡೆದ ಕುಳಿರ್ಗಲ್ಲ ಸಿಂಗರಭೂಮಿಯ 
ರಾಗ ಮಾಡಲು ಸ್ತ್ರೀಯರಂಗಸೋಂಕೇನ ಪುಟ್ಟಿಸದೊ (ವರ್ಧಚ. ೧-೩೨). 

[ಸಿಂಗರ ( ಸಿಂಗಾರ) 4 ಭೂಮಿ) 

ಸಿಂಗರವಡಿಸು (ಕ್ರಿ). ಅಲಂಕಾರ ಮಾಡು; ಶೃಂಗರಿಸು: ಮುಡಿಸಿದರಲರ 

ಪೆರ್ದುಜುಬೊಳು ಸಿಂಗರವಡಿಸಿದರ್‌ ಬಾಣನಂದನೆಯ (ಮೋಹತ. ೩೧-೬). 
[ಸಿಂಗರವಡು + - ಇಸು] 

ಸಿಂಗರವಡು, ಶೃಂಗರವಡು (ಕ್ರಿ). ಅಲಂಕಾರವನ್ನು ಹೊಂದು; 
ಅಲಂಕೃತಗೊಳ್ಳು : ದಾನವಮಲ್ಲ ಸಿಂಗರವಟ್ಟ ಶೂಲಿಗೆ ನಮಿಸಿ ಖಡ್ಗವ ಪಿಡಿದು 
ರುಳಪಿಸಿದ (ಕಾಶಿರಾ. ೨೧-೧೦). ಶೃ೦ಗರವಡು : ಕೇಳಲಾಶಿಸದಲ್‌ಯನವನಲಿ 
ಹೇಳುವಾತನು ಜಾಣನೆನಿಸನು ಬಾಲೆ ಶೃಂಗರವಟ್ಟು ಕುರುಡನ ಮುಂದೆ ಕುಣಿದಂತೆ 
(ಕೌಶಿರಾ. ೨೩-೧೦). [ಸಿಂಗರ (ಆ ಸಿಂಗಾರ) + ಪಡು] 

ಸಿಂಗರವಡೆ "ಸಿಂಗಾರವಡೆ' ನೋ. 

ಸಿಂಗರವನ (ನಾ). ಅಂದವಾದ ತೋಟ; ಅಲಂಕಾರಯುಕ್ತವಾದ ವನ: 
ಸ್ಮರನರಗಿಳಿ ಪೊನ್ನ ಪಂಜರವಿಳಿದು ಸಿಂಗರವನದೂಳು ಹೋಗುವಂತೆ ತರುಣಿ 
ಪಲ್ಲಕ್ಕಿಯಿಂದಿಳಿದು ಭೂಪಾಲರ ನೆರವಿಗೆಯ್ದಿದಳು (ಭರಚ. ೫೫-೭೮); ಅಂಗಜ ಹೆಂಗಳ 
ಸಿಂಗರವನದೊಳು ತೊಂಗಿಸಿ ಮುನಿಮೃಗಾವಳಿಯ ಜಂಗುಳಿಗೊಡ್ಡಿದ ಬೆಳ್ಳಾರವಲೆಯೆನೆ 


ಸಿಂಗರವಾನ್‌ 


ಕಂಗೊಳಿಸಿತು ಸೂಳೆಗೇರಿ (ಕಂನವಿ. ೬-೯೧). "ಹಿಂಗರದೋಂಟ' ಪರಾ. 
[ಸಿಂಗರ (ಆ ಸಿಂಗಾರ) + ವನ] 

ಸಿಂಗರವಾನ್‌ (ಕ್ರಿ). ಸಿಂಗರವಡು: ಕಾಸೆ ಚೆಲ್ಲಣ ಪೊಂಬರಿಯಣದೊಳು 
ಕುವರನಿಗೆ ಸರಿಮೈಭಾಗವ ಕಳುಹಲು ಕೈಕೊಂಡು ಪಿರಿದು ಸಿಂಗರವಾಂತು ಬಂದ 
(ಮೋಹತ. ೧೨-೪೮). [ಸಿಂಗರ ( ಸಿಂಗಾರ) *- ಆನ್‌) 

ಹಿಂಗರವುಯಿಲ್‌ (ನಾ). ಶೃಂಗಾರಕಲಹ; ರತಿಕ್ರೀಡೆ : ಕಳಿವೂದಾಳ್ವಿ ಕಟಲ್ಲು 
ಬೀಟೆಯುಡೆನೂಲ್‌ ಪರ್ಚೊಂದೆ ಪೊನ್ನೇವುರಂ ಕಳನಾದಂಗೊಳೆ ಪೊಂಗಿ 
ಸಿಂಗರವುಯಿಲ್ಲೊಂಡೊಂದುವೇಂ ಗೆಲ್ಲಮಂ (ಅಪ್ರತಿ. ೧೭-೨೩). 

[ಸಿಂಗರ ( ಸಿಂಗಾರ) *- ಪುಯುಲ್‌ («ಆ ಪೊಯಿಲ್‌)] 

ಹಂಗರಶಾಲೆ (ನಾ). ಅಲಂಕೃತವಾದ ಭವನ; ಸಿಂಗರಿಸಿದ ನಿಲಯ: 
ಸರಸಿಜಭವನ ನೇಮದೆ ಸುರವರ್ಧಕಿ ಹರುಷದೊಳಗೆ ಕೈಗೈದ ಪಿರಿದು ಸಿಂಗರಶಾಲೆಯೆನೆ 
ದಿವ್ಮಪ್ರಾಕಾರ ಪರಿಶೋಭಿಸಿದುದು (ಕಂನವಿ. ೭-೭೪). [ಸಿಂಗರ (ಆಸಿಂಗಾರ) + ಶಾಲೈ? 

ಸಿಂಗರಿಗ "ಸಿಂಗಾರಿಗ' ನೋ. 

ಸಿಂಗರಿಸು "ಸಿಂಗಾರಿಸು' ನೋ. 

ಸಿಂಗರೂಪ "ಶಿಂಗರೂಪ' ನೋ. 

ಸಿಂಗಲಾಂಚನ, ಸಿಂಘಲಾಂಛನ (ನಾ). ೧. ಸಿಂಹದ ಚಿಹ್ನೆ,-- ಗುರುತು. 
೨. ಧ್ವಜದಲ್ಲಿ ಸಿಂಹದ ಚಿಹ್ನೆಯನ್ನು ಉಳ್ಳವನು : ಪ್ರಥಮತುಳಾಪುರುಷದಾನ 
ಪಾರಗ ಸಿಂಗಲಾಂಚನಂ ವಾನರಧ್ವಜ (ಎಕ. ೪॥ ಸಾಗರ. ೧೦೩-೧೧; 1೦6೨). ಸಿಂಘುಲಾಂಛನ: 
೨. ಸಾಖಾಚರೇಂದ್ರಧ್ವಜವಿರಾಜಮಾನಮಾನೋತ್ತುಂಗ ಸಿಂಘಲಾಂಛನ (ಸೋಣ. 30, 
೭೬-೧೨; 1118). [< ಸಂ. ಸಿಂಹಲಾಂಛನ] 

ಸಿಂಗಲೀಕ "ಸಿಂಗಳೀಕ' ನೋ. 

ಸಿಂಗವಟ್ಟಿಗೆ, ಸಿಂಗವಡ್ಡಿಗೆ (ನಾ). ಒಂದು ಬಗೆಯ ತೆರಿಗೆ : ಚೈತ್ರದ ಪರ್ಬ್ಬಕ್ಕೆ 
ಆದಿತ್ಯವಾರದ ಸಿಂಗವಟ್ಟಿಗೆ ೨ ಪವಿತ್ರದ ಪರ್ವಕ್ಕೆ ಆದಿತ್ಯವಾರದ ಸಿಂಗವಟ್ಟಿಗೆ ೨ 
- * . ನಾಗೇಶ್ವರದೇವರ್ಗ್ಗೆ ೫೦ ಮತ್ತರಲು ತಂತಮ್ಮಾಯಮಂ ಬಿಟ್ಟರು (ನಾಂದೇಡ್‌. 
೩-೨೨ ವ ; 1047); ಯೆಲೆಯ ಹೇಟ್‌ಂಗೆ ವೀಸವೊಂದು ಸ್ಥಳದ ಸಿಂಗವಟ್ಟಿಗೆ 
ಸೋಮವಾರದಲು ನಿವಾಳಿಗೆ ಗಾಣಕ್ಕೆ ಯೆಂಣ್ನೆ ಸೊಳಸಗೆಯೆರಡು ದೇವರಿಗೆ ನಡೆವ 
ಗಾಣವೊಂದು (ಕಇ. 1 ೩೦-೪೭; 1222); ಬೇಳೆ ಸಿಂಗವಟ್ಟಿಗೆಯ ಮಾಜುವ ಘೇಣಿಂದಂ 
ಒಳಗಣ ಕುದುರೆಗೆ ಬೇಳೆ ಪ್ರತಿ ಗದ್ಮಾಣ ಒಂದಕ್ಕಂ (ಎಕ. ೪, ಬೇಲೂರು. ೭೫-೧೦೯; 
1382). ಸಿಂಗವಡ್ಡಿಗೆ : ಬಾದರಿಗರಿಗೆ ತೆಚ್‌ ಮಾನ್ನಂ ಈ ಬ್ರಹ್ಮಪು ಖಂ ಯ 
ಸಿಂಗವಡ್ಡಿಗೆ ಸುಂಕ ಮಾನ್ಮದಂಡ ದೋಷ ಅಪುತ್ರಿಕವಿ!ಲ್ಲ) (ಸೌ x೪. ೧೮೭ ೪೫; 1249). 

[?) 

ಸಿಂಗವಡ್ಡಗಿ (ನಾ). ಶ್ರೇಷ್ಠನಾದ ಬಡಗಿ; ಕುಶಲನಾದ ಮರಗೆಲಸದವನು: 
ತದಸೂರಾ ಸಿಜ್ಜವಡ್ಡಗಿ ರಾಪಮ್ಮನ್‌ ಸಿರಿವಾಳ್ಳ ಮಾಡಿದಾನ್‌ (ಸೌಇಇ. 2೮ ,೮-೩; 
ಸು. 6ನೆಯ ತತ). [ಸಿಂಗ 4 ಬಡ್ಡಗಿ( ಆ ಬಡಗಿ)? 

ಸಿಂಗವಡ್ಡಿಗೆ "ಸಿಂಗವಟ್ಟಿಗೆ' ನೋ. 

ಸಿಂಗವಣೆ (ನಾ). ಎ ಸಿಂಗಪೀಠ: ಎಸಳ್ಳಳೆಯಲ್ಲಾ ನುಡಿ ಸಿಂಗವಣೆ ರುಲ್ಲಿಯಸುಗೆ 
ಮುಕ್ತಾವಳಿವೆಳಗು ಮಿಸುಗುವಚ್ಛತ್ರವರೆಯೆಸೆವ ಭವನ ಪಾದಬಿಸರುಹಕಾನೆಅಗುವೆನು 
(ಶ್ರೀಪಾಲ. ೧-೨); ತೇಜೋನಿಧಿ ಸಿಂಗವಣೆಯೊಳು ಕುಳಿತು ವಿಭ್ರಾಜಿಸಿದನು ರಾಜೇಂದ್ರ 
(ಚ್ಞಾನಚ. ೨೭-೭೩). [ಸಿಂಗ + ಮಣೆ? 

ಸಿಂಗವರಿ "ಸಿಂಗವಟ್‌' ನೋ. 

ಹಿಂಗವಲೆ (ನಾ). ಸಿಂಹವನ್ನು ಹಿಡಿಯುವ ಒಂದು ಬಗೆಯ ಬಲೆ: 
ಹಾಸುವಲೆ ಕಣ್ಣಿವಲೆ . . . ವ್ಕಾಘ್ರವಲೆ ಸಿಂಗವಲೆ . . . ನೀರುವಲೆ ಶಶಕವಲೆಯು 
(ರುಕ್ಮಾಂಗ. ೧೦-೧೯). (ಸಿಂಗ, * ಬಲೆ] 

ಸಿಂಗವಸುಳೆ (ನಾ). ಸಿಂಹದ ಮರಿ : ಮುಂಗಾರ ಮೊಳಗುಗೇಳಿದ ರಾಜಹಂಸನ 
ಭಂಗಿಯವೊಲು ಬೆದಜ್‌ದನು ಸಿಂಗವಸುಳೆನಡುವಿನ ಜಾರೆಯ ನುಡಿಗಂಗಜರಾಜ | 45 
ಕುಂಜರನು (ನೇಮಿಸಂ. ೧೯-೧೦). [ಸಿಂಗೆ + ಪಸುಳೆ] ಗ 


೮೫೧೫ 


ಸಿಂಗಳೀಕ 


ಸಿಂಗವಿ, ಸಿಂಗವರಿ (ನಾ). ಎ ಸಿಂಗವಸುಳೆ: ಕರಮುಕ್ತವಾ ಯಂತ್ರಮುಕ್ತ 
ಮುಕ್ತಾಮುಕ್ತ ಉರುತರದ ಮೂದೆಐದ ಕೈದುಕಾಜರು ಸಿಂಗವಜ್‌ಗಳೆನೆ ಕಡುಕೆಯಿದು 
ಹೂಣಿಸಿ ಪಚಾರಿಸುತೆ (ಸಾಳ್ತಭಾ.೨೫-೧೪); ಅಳಿಗಳಪ್ಪುಗೆ ಸಿಂಗವಣಿಗಳ ಚೆಲ್ಲಾಟ 
ಕಳಹಂಸಗಳ ಬಾಯ್ಲೂಟ . . . ಇರ್ವರ ನೆಲೆಗೊಂಡು ಮೆಟೌದುವು (ಕಂನವಿ. ೧೦-೪೪). 
ಸಿಂಗವರಿ : ನವಿಲಗರಿ ನರಿಗೊಂಬು . . . ಸಿಂಗವರಿ ಬದನಿಕೆ ಬೆತ್ತ ಕತ್ತುರಿ ಪುಣುಗು 
ಪುಲಿಯುಗುರ . . . ಇತ್ತು ಬಿನ್ನೈಸಿದನು ಶಬರಪಶಿ (ಆನಂರಾ. ೩-೩-೭); ಮೊಲೆವಾಲ 
ಕುಡಿಯುತ್ತೆ ಸಿಂಗವರಿಗಳು ಮೂರು ಆಟವಾಡುವುವು (ಬಾಲಪ್ರ. ಗ, ೧೭೯). 

[ಸಿಂಗ * ಮಲ್‌] 

ಸಿಂಗವಿಟ್ಟರ, ಸಿಂಘವಿಷ್ಟರ (ನಾ). ಸಿಂಹಾಸನ; ಗದ್ದುಗೆ: ಕಂಗೊಳಿಸುವ 
» « « ಚಾವಡಿಯ ಸಿಂಗವಿಟ್ಟರದೊಳೊಡ್ಡೋಲಗಗೊಟ್ಟರ್ದ ಲಿಂಗಾರ್ಚಕ ಜಾಣ ಬಾಣ 
(ಮೋಹತ. ೨೦-೩೧). ಸಿಂಘುವಿಷ್ಟರ : ಸಿಂಘವಿಷ್ಟರವನೇಜೌದನಾ ಜಯಸಿಂಘವಲ್ಲಭಂ 
(ಎಕ. 1/11, ಶಿಕಾರಿ. ೧೨೫-೧೬; 1019). [< ಸಂ. ಸಿಂಹವಿಷ್ಟರ] 

ಸಿಂಗವೆರೆ (ನಾ). "'ಸಿಂಹಮಾಸದ ಚಂದ್ರ'' (ಗಿ9ಎಂ. ೧೩೮ ಟಿಪ್ಪಣಿ): ಕಾತಿಕೆಯ 
ಮಳೆ ಮುಗಿದು ಬಂದು ಸಿಂಗವೆರೆ ಇನ್ನುಮೊಗೆಯದ ಸಂಜೆಯೊಂದು ಆ ಕೆಳವ 
ಕೋವನಂಗಡಿಯಲ್ಲಿ ನಿಂದೆ (ಗಿ9ಎಂ. ೧೨೩-೪೦). [ಸಿಂಗ *- ಪೆರೆ, (ಆ ಪೆಚೆ)) 

ಸಿಂಗವೇಂಟೆ (ನಾ). ಸಿಂಹವನ್ನು ಹಿಡಿಯುವುದು; ಸಿಂಹದ ಬೇಟೆ: 
ಸಿಂಗವೇಂಟೆಯನಾಡಿ ತಿರುಗಿ ರಿಪುಮಾತಂಗಸಿಂಗನೆಯ್ತಪ್ಪಾಗ (ಹಚಕಾ. ೫-೩೮); 
ಅಪಭ್ರಂಶಕ್ಕಂ ದೇಶೀಯಪದಕ್ಕಂ ಸಮಾಸಂ - ರಾಯಗೋಟೆ, ಸಿಂಗವೇಂಟೆ, 
ಸೆಜ್ಜೆವನೆ (ಶಮದ. ೨೯೯ ಪ್ರಯೋ). (ಸಿಂಗ, * ಬೇಂಟೆ) 

ಹಿಂಗಳ್ಮ, ಸಿಂಗಣ, ಸಿಂಘಣ (ನಾ). ಸಿಂಹಳದೇಶ ಮತ್ತು ಆ ದೇಶಕ್ಕೆ ಸೇರಿದ 
ವ್ಯಕ್ತಿ : ಸೌರಾಷ್ಟ್ರ ಸಿಂಗಳ ದ್ರವಿಡ ಕಾಂಬೋಜದೇಶದ ಸಕಲಶರಣರೈತರುತಿರ್ದರು 
(ಚಿಬಪು. ೬-೪೯); ಸಿಂಗಳದ ದೇಶದಿಂದಂಗನೆಯು ಬಂದಾಳು (ಸರ್ವಜ್ಞ. ೧೦೯೬). ಸಿಂಗಣ: 
ಮೂಡಣ ಕಡಲ ಕರವಳಿಗಳನು ಶೋಧಿಸಿ . . . ತಡಿಯ ಸಿಂಗಣ ತಾಮ್ರಪರ್ಣಿಯ 
ಹುಡುಕಿ ಹೊಳೆಸಾಲಿನಲಿ ತಿರುಗಿತು ಬಲವು ಬಲಿಮುಖರ (ತೊರರಾ. ೪-೧೦-೫). 
ಸಿಂಘುಣ: ಇಂದು ಕನಕನನೆ ಭೇದಿಸಿದಂದಕ್ಕುಂ ಚೋಳ ಸಿಂಘಣರ್ಗತಿಭಯಮುಂ 
(ಅಟ್ಟಮ. ೭-೧೧೧). [ಆ ಪ್ರಾ. ಸಿಂಘಲ./ ಸಂ. ಸಿಂಹಲ] 

ಸಿಂಗಳ, "ಸಿಂಗಾರ' ನೋ. 

ಸಿಂಗಳಕ, ಸಿಂಗಣಿಕ್ಕ, ಸಿಂಗಳಿಕ್ಕ (ನಾ). ಎ ಸಿಂಗಳ,: ಕುಸುರಿದರಿವುತ 
ಸಿಂಗಳಕದ ಹೆಸರ ಕೆಡಸಿದುದೇನ ಬಣ್ಣಿಪೆನಸುರ ಪಾಳಯ ಬಿಡಲು ನಾನಾವಿವರ 
ಮಾರ್ಗದಲಿ (ಮೂಲರಾ. ೩-೩೨). ಸಿಂಗಣಿಕೃ: ಉಭಯತಟವರ್ತಿಗಳಪ್ಪ ಕೊಂಕಣಿಗ 
ಸಿಂಗಣಿಕ ಶಬರ ಬಾಂಡಾಲ ಪ್ರಬಿತಿಗಳೆಲ್ಲಮೇಕೆ ಪಾಪಕ್ಷಯಮುಂ 
ಪುಣ್ಮಬಂಧಮುಮಾಗಲೆವೇಳ್ಳುಂ (ಪಾರ. ೯೨೩). ಸಿ೦ಗಳಿಕ್ದ : ಅಂಗ ವರಾಳ ಸಿಂಗಳಿಕ 
ಗೊರ್ಜ್ನರ . .. ಯಾದವ ಮಹೀಭುಜಮೌಳಿಮಣಿಬ್ರಜಪ್ರಭಾಲಿಂಗಿತಪಾದಪೀಠನ್‌ 
(Horr XX. ೪೬-೫; 1072). [ಆ ಸಂ. ಸಿಂಹಲಕ] 

ಸಿಂಗಳಪಿಪ್ಪಲಿ (ನಾ). ಒಂದು ಬಗೆಯ ಔಷಧೀಸಸ್ಮ 
*"ಬ್ರಹ್ಮಭೂಭುಜ--ಸಿಂಗಳಪಿಪ್ಪಲಿ'' (ಒಷಧಿ. ೧೦೮). 

ಸಿಂಗಳಿಕ್ಸ "ಸಿಂಗಳೀಕ' ನೋ. 

ಸಿಂಗಳಿಕ್ವ "ಸಿಂಗಳಕ' ನೋ. 

ಸಿಂಗಳೀಕ, ಶಿಂಗಣಿಕ, ಶಿಂಗಲೀಕ, ಶಿಂಗಳೀಕ, ಸಿಂಗಣಿಕೃ, ಸಿಂಗಣೀಕ, ಸಿಂಗಲೀಕ, 
ಸಿಂಗಳಿಕ, (ನಾ). ೧. ಕಪ್ಪುಮುಸುಡಿನ ಒಂದು ಬಗೆಯ ಕೋತಿ; ಮುಸುವ: 
ನಡುಮನೆಯಲಾಡುವ ಸಿಂಗಳೀಕನನು ಒಂದು ಉಡು ನುಂಗಿದುದ ಕಂಡು (ಒದ್ದೇವ. 
೪೮-೧೩೫); ವಾನರ ಸಿಂಗಳೀಕ ಮುಸು ಕರಡಿಯ ಬಲಂ ಮುತ್ತಿದುದು (ಜೈಮಭಾ. 
೨೧-೧೮). ಶಿಂಗಣಿಕ ; ೧. ಕರಡಿ ಕಪಿ ಮುಸು ಶಿಂಗಣಿಕಗಳ ನೆರವಿಗಳು (ಉತ್ತಕ, ೩೩-೧೧). 
ಶಿಂಗಲೀಕ : ೨. (ಆಲಂ) ಕಪ್ಪುಕೋತಿಯಂತೆ ಇರುವವನು ; ಕೆಟ್ಟಮುಖ 
ದವನು: ಸರಸ್ವತಿ - (ಲಲಿತೆಗೆ) ನನ್ನ ಮಾತು ಕೇಳಿಕೊಂಡು ಕುಣಿಯಬೇಡ. ಆ 
ಶಿಂಗಲೀಕನ್ನ ಕಟ್ಟಿಕೊಂಡು ಕುಣಿ! (ಆಷಾಭೂ. ೨೬). ಶಿ೦ಗಳೀಕ : ೧. ಹರಿ ಎಂಬವಳಿಗೆ 


7 ಹಿಪ್ಪಲಿ: 
[ ಸಂ. ಸಿಂಹಲಪಿಪ್ಪಲೀ। 


ಸಿಂಗಾಡಶಂಭ 


ಶಿಂಗಳೀಕಗಳು ಕಪಿಗಳು. . . ಹುಟ್ಟಿದವು (ಕೃವಾಅ. ೧೦೯); ಕೋತಿಗಳಲ್ಲಿ ಜಾತಿ: ಶಿಂಗಳೀಕ, 
ಕರ್ಕೋಡಗ, ಕೋತಿ (ನಮ್ಮನು. ೨೩೯). ಸಿಂಗಣಿಕ್ಕ :೧. ಹಣೆಯ ಜೂಬಿನ ಜೂಲುಗೂದಲ 
ಕಣುಗಿಡಿಯ ಕಡುಕಾಹುರದ ಸಿಂಗಣಿಕಗಳನರ್ಬುದವನತಿಬಲ ತಾರ ತೋಟ್‌ಸಿದ (ತೊರರಾ. 
೪-೭-೨೩). ಸಿಂಗಣೀಕ : ೧. ಹಲುಗಿರಿದು ಹಣಗಿದವು ಕೋಡಗ ಸಿಂಗಣೀಕಗಳು 
(ಅಂಬಿಕಾ. ೩೨-೩). ಸಿಲಿಗಲೀಕ : ೧. ಹರಿಹರಿದಸುರಭಟರನು ಸಿಂಗಲೀಕರು ಸೀಳಿ 
ಬಿಡುತಿರಲು (ಕೌಶಿರಾ. ೨೦-೪). ಸಿಂಗಳಿಕ,: ೧. ಮುಸು ಕರಡಿ ಸಿಂಗಳಿಕ ಕೋಡಗ 
ವಸರಗಳ ಸಂದಣಿಯ ಸಂಭ್ರಮವೆಸೆದುದೈ (ತೊರರಾ. ೬-೩೦-೧೬); ತಂಗಿಗಾದುದು ತಿರಿವ 
ಪ್ರಾಪ್ತಿಯ ಭಂಗ . . . ಸಿಂಗಳಿ[ಪಾಠಾಂ. ಣಿ]ಕರಂತೆಸೆವ ಜೀವವ ನುಂಗದೇತಕೆ ಮೃತ್ಕು 
ಪಾಪಿಗಳಂಗವನು ನೋಡುವರೆ ಶಿವಶಿವಯೆಂದನಾ ರಾಮ (ಕೃಷ್ಣಾಕಾ ೧೯-೯). 
ದೇ. ॥ ತೆಲು. ಸಿಂಗಿಲೀಕ, ಶಿಂಗಿಲೀಕ] 

ಸಿಂಗಾಡಶಂಭ (ನಾ). [ಅಶ್ವಶಾ] ಕುದುರೆಗೆ ಬರುವ ಒಂದು ಬಗೆಯ 
ನಾಸಿಕರೋಗ : ಮೂಗಿನಲ್ಲಿ ಹತ್ತಿಯ ಹಾಗೆ ಬಿದ್ದಡೆ ಆದಂ ಸಿಂಗಾಡಶಂಭಮೆಂಬುದು 
(೪ಶ್ವವ್ವ, ೧೨-೬೧ ಟೀಕು). "ಶ೦ಭ', "ಸಿಂಘಾಣ', "ಸೆಂಬ' ಪರಾ. 

(< ಸಂ. ಸಿಂಘಾಣಶಂಭ?] 

ಸಿಂಗಾಡಿ, ಶಿಂಗಾಡಿ, ಸಿಂಗಡಿ, (ನಾ). ಬಿಲ್ಲು; ಧನುಸ್ಸು : ಕಡುಚೆಲ್ವನಿಪ ಸಿಂಗಾಡಿ 
ಭಲ್ಲೆಯ ಕತ್ತಿವಿಡಿದು ಬಂದರು ರಾವುತರು (ಅಂಜಚ. ೬-೮೧); ಕಡುಪಿಂ ಕಾಯ್ದೇಜ್‌ 
ಸಿಂಗಾಡಿಯನೆ ಸೆಳೆದು . . . ಮಾಣದೆಚ್ಚಂ (ರಾಜಶೇ. ೬-೧೦೧); ಕಾವನ ಸಿಂಗಾಡಿಯಂತೆ 
ಬಾಗಿರ್ಪ ಪುರ್ಬುಂ (ಅದ್ಭುತ. ೮-೪). ಶಿಂಗಾಡಿ : ಹೊಂದಿಕೆಯ ಶಿಂಗಾಡಿಯೆನೆ 
ಹುರಿಗೊಂಡ ಮಾಸೆಗಳ (ಆನಂರಾ. ೩-೬-೩೮). ಸಿಂಗಡ್ಮಿ : ಸ್ಮರವೀರ ತಾ ಮನದಂದು 
ಕರದೊಳುವಿಡಿದ ಸುವರ್ಣಸಿಂಗಡಿಯನು ಜಜೆವವು ಕಿವಿ ಕೋಮಲೆಯ (ಜ್ಞಾನಚ. ೨-೧೦); 
ಸ್ಮರನ ಸಿಂಗಡಿಗಿಂದಧಿಕ ಪುರ್ಬು (ಶ್ರೀಕೃಪಾ. ೨೯). 

ಸಿಂಗಾಡಿತೆಗವ ಹೆಜ್ಜೆ - ಕತ್ತಿವರಸೆಯಲ್ಲಿ ಒಂದು ಭಂಗಿ : ಒಂದು ಬಾರಿ 

ದೇಹಭ್ರಮಣವನ್ನು ಮಾಡಿ ಒಂದು ಪಾದವನ್ನು ಚಾಚಿ ಮತ್ತೊಂದು ಪಾದದಲ್ಲಿ ನಿಂತು 
ಕೈಗಳಿಂದ ಬಿಲ್ಲ ತೆಗೆವದರ ಆಕಾರ ತೋರುವುದು ಆವದೂ ಅದರ ಹೆಸರು ಸಿಂಗಾಡಿ 
ತೆಗವ ಹೆಜ್ಜೆಯೆಂದು ತಿಳಿವರು (ಖಡ್ಗಟೀ. ೪-೪೩). ಸಿಂಗಾಡಿನಾಯಕಾಗ್ರಣಿ ಎ ಬಿಲ್ಲುಗಾರರ 
ಮುಖಂಡ; ಒಂದು ಬಿರುದು : ರಣಿತನುದರದೊಳಾ ರಾಮಂ ಪಟ್ಟುವನ್ಹದಿಂ 
ದಶರಥಧಾತ್ರೀರಮಣಂಗೆನೆ ದುರ್ಗುಣದೂರಂ ಸಿಂಗಾಡಿನಾಯಕಾಗ್ರಣೆಯೊಗೆದಂ 
(ಎಕ. %1೪, ನಾಗಮಂ. ೧೪೦-೩೦ ; 1225). ಸಿಂಗಾಡಿಮಾಠಾಕಾರ ಎ ಬಿಲ್ಲನ್ನು ಹಿಡಿದ 
ಮನ್ಮಥನ ಆಕಾರವುಳ್ಳವನು; ಒಂದು ಬಿರುದು :ಸಾಮನ್ನ ಸಿಂಗಾಡಿ ಮಾರಾಕಾರಂ 
ವರಸೂನುವಂ ಪಡೆದನನ್ನಾ ಕಾಮದೇವಂ ಮಹೀಲೋಕಂ ಬಣ್ಣಿಸುತಿಪ್ಪಿನಂ ಹಿರಿಯ 
ಮಾಚ ಖ್ಯಾತ ಸಾಮನ್ತನಂ (ಎಕ.1೪, ನಾಗಮಂ.೧೪೦-೩೩; 1225). ಸಿಂಗಾಡಿಯ ಕಾಮದೇವ ಎ. 
ಬಿಲ್ಲನ್ನು ಹಿಡಿದಿರುವ ಮನ್ಮಥ; ಒಂದು ಬಿರುದು : ಬಣ್ಣಿಪ್ಪುದೀ ಧರೆ 
ಸಿಂಗಾಡಿಯ ಕಾಮದೇವನನಮಿತ್ರಛೇದಗಾಂಡೀವಿಯಂ (ಎಕ. 21೪, ನಾಗಮಂ. 
೧೪೦-೩೧ ; 1225). ದೇ. 8 ತಮಿ. ಚಿಜ್ಕೂಟಿ, ಚಿಯ್ಕಾಣಿ ; ಮಲ. ಚಿಂಗಾಡಿ ; ತೆಲು. 
ಸಿಂಗಾಣಿ, ಸಿಂಗಿಣಿ./ ಸಂ. ಸಿಂಜಿನೀ] 

ಸಿಂಗಾಡಿಗಟ್ಟು (ನಾ). ಕತ್ತಿವರಸೆಯಲ್ಲಿ ಒಂದು ಪಟ್ಟು : ಒಂದು ಪಾದವನ್ನು 
ನಿಲಿಸಿ ಮತ್ತೊಂದು ಪಾದವನ್ನು ಹಿಂದಕ್ಕೆ ಮುದಿಡಿಕೊಂಡು ಶಿರಸ್ಸನ್ನು ಹಿಂದಕ್ಕೆ 
ಬಗ್ಗಿಸುವುದಾವುದುಂಟು ಅದು ಸಿಂಗಾಡಿಗಟುಔಟ್ಟುಡಯೆಂದು ಸಮ್ಮತವು 
(ಖಡ್ಗಟೀ.೪-೪೧). (ಸಿಂಗಾಡ್ಮಿ + ಕಟ್ಟು) 

ಸಿಂಗಾಡಿಗತ್ತಿ (ನಾ). ಬಿಲ್ಲಿನಂತೆ ಬಾಗಿರುವ ಒಂದು ಬಗೆಯ ಕತ್ತಿ : ಸುಲಲಿತ 
ತರಕಸ ಸಿಂಗಾಡಿಗತ್ತಿ ಜವದಾಡೆ ಅಲ್ಲಿ ಅದೆ ಅವನುಡಿಯಲ್ಲಿ (ಸಕಮಕ. ॥. ೬೬೫-೬೪). 

(ಸಿಂಗಾಡಿ + ಕತ್ತಿ] 

ಸಿಂಗಾಡಿಪುರ್ಬು (ನಾ). ಬಿಲ್ಲಿನ ಹಾಗೆ ಬಾಗಿರುವ ಹುಬ್ಬು ; ಡೊಂಕಾಗಿರುವ 
ಹುಬ್ಬು: ತರಬೇಕು ತರುಣಿಯಳ . . . ಸ್ಮರನ ಸಿಂಗಾಡಿಪುರ್ಬಿನ ನೀರೆ ಮಲ್ಲಿಗೆ 
ಪರಿಮಳಿಸುವ ಮೈಯ ವರಕರಿಗಮನೆಯ (ಯಕ್ವಬ. ೨೧೨). 

[ಸಿಂಗಾಡಿ 4 ಪುರ್ಬು («ಆ ಪುರ್ವ] 


5 


10 


15 


೮೫೧೬ 


ಸಿಂಗಾರ 


ಸಿಂಗಾಡಿಬಿಲ್ಲು 'ಸಿಂಗಾಡಿವಿಲ್ಲು' ನೋ. 

ಸಿಂಗಾಡಿಯಂಬು (ನಾ). ಒಂದು ಬಗೆಯ ಬಾಣ: ಸಿಂಗಾಡಿಯಂಬಿನ 
ಮಳೆಯುಣಿಬಿಗೆ ಬಲ ಕಂಗೆಟ್ಟು ದೆಸೆದೆಸೆಗೋಡಿ (ಕಂನವಿ. ೧೧-೬೦); ಸಿಂಗಾಡಿಯಂಬಿನ 
ಮಳೆ ಬಾಣದಾರ್ಭಟೆ . . . ಕಂಗೆಡಿಸಿದುವು ತ್ರಿಜಗವ (ಕಂನವಿ. ೧೪-೨೧). 

[ಸಿಂಗಾಡಿ 4 ಅಂಬು) 

ಸಿಂಗಾಡಿವಿಡಿ (ಕ್ರಿ). ಬಿಲ್ಲನ್ನು ಹಿಡಿ; ಧನುಸ್ಸನ್ನು ಹಿಡಿ: ತಂಗಾಳಿ ತೀಡೆ ತಿಂಗಳ್‌ 
ಮೂಡೆ ಮನಸಿಜಂ ಸಿಂಗಾಡಿವಿಡಿಯೆ (ಚಿಬಪು. ೧೦-೬೫); ಸಿಂಗಾಡಿವಿಡಿದಂಗಜಂ ಪೆಕ್ಕಳಿ 
ಸಲಂದವರ ವೀಡಿನೊಳ್‌ ಪೊಕ್ಕನಾ ಭಾನು (ರುಕ್ಮಾಂಗ. ೧೧-೩). (ಸಿಂಗಾಡಿ + ಪಿಡಿ] 

ಸಿಂಗಾಡಿವಿಲ್ಲು, ಸಿಂಗಾಡಿಬಿಲ್ಲು (ನಾ). ಒಂದು ಬಗೆಯ ಬಿಲ್ಲು, - ಧನುಸ್ಸು: 


ಕೋಲನುಗುಳಿಸುತ ಸಿಂಗಾಡಿವಿಲ್ಲಿಂದ ಮೇಲವರಿರದೆಯ್ತಂದು ಮೇಲೆ ಬಿದ್ದರು 
(ಕುರಾಸಾಂ. ೪೪-೧೨೮). ಹಿ೦ಗಾಡಿಬಿಲ್ಲು : ಬಲ್ಲಿತೆನಿಪಾ ನಾಳಿವಿಲ್ಲುಗಳನಂತೆ 
ಸಿಂಗಾಡಿಬಿಲ್ಲುಗಳ . . . ಪಿಡಿದಾ ನಿಶಾಟರು ನೆರೆದುದವನೊಡನೆ (ಸಾಳ್ಕಭಾ. ೫-೧೩); 


ಸಿಂಗಾಡಿಬಿಲ್ಲ ಮೋಹರದಲ್ಲಿ ಹಿರಿಯ ತುರಂಗವನೇಟ್‌ ಕುಣಿಸುತ ಅಂಗದೇಶದ ರಾಯ 
. ಎ. ಸಾಗಿದನು (ಭರಚ. ೨೨-೧೨); ಸಿಂಗಾಡಿಬಿಲ್ಲಿನವರೂ . . . ಭರ್ಜಿಯವರೂ ಮುಂದೆ 
ನಡೆಯಲಿ (ಪಟೆಮಾ. ೨). [ಸಿಂಗಾಡಿ 3- ಬಿಲ್ಲು (ಆ ಬಿಲ್ಕ್‌)] 
ಸಿಂಗಾಯ್‌ (ನಾ). ಒಂದು ಬಗೆಯ ವಿಷದ ಕಾಯಿ : ಕರ್ವ ಕೈಪೆಯಾಯ್ತೇ! 
ತೆಂಗಾಯ್‌ ಸಿಂಗಾಯಾಯ್ತೇ ! (ರಾಮಾಶ್ವ. ೩೫-೧೭). [ಆ ಸಿಂಗ್ಲಿ 3- ಕಾಯ್‌] 
ಸಿಂಗಾರ, ಶೃಂಗರ, ಸಿಂಗರ, ಸಿ೦ಗಳ್ಳ (ನಾ). ೧. ಅಲಂಕಾರ; ಶೃಂಗಾರ : 
ಸುಭಟರಿಗಾಯುಧದ ಸಿಂ[ಪಾತಾಂ. ಶೃಂ]ಗಾರವೋ ಮೇಣ್‌: ಕಾಲ ನೇವುರವೊ 
(ಕುವ್ಮಾಕ. ೪-೨); ಸಿರಿಯ ರಮಣನ ವೈಭವಂಗಳ ಮೆಜಕಿವ ಸಿಂಗಾರವನು ನೋಡುತ 
ಹರುಷದೊಳಗೋಲಾಡುತಿರ್ದುದು ಸಕಲಜನ ನಲಿದು (ಕಾಶಿರಾ. ೪೪-೪೮); ದೊಣೆಗೇಕೆ 
ಚಿತ್ತಾರ ಕಣೆಗೇಕೆ ಸಿಂಗಾರ ಗುರಿಯನು ಕಂಡೆಚ್ಚದವಗೆ (ಇಂಚಾಪ. ೮೬-೨೦). 
೨. ಚೆಲುವು; ಅಂದ; ಶೋಭೆ : ಕಂಗೊಳಿಸುತಿಹೊಪ್ಪಿಡಿನಡುವಿನ . . . ಸಿಂಗಾರದ 
ಸೆಳೆನಡುವಿನ ಬಲು ಮೋಹನಾಂಗಿಯರೈತಂದರಾಗ (ಕಂನಎ. ೯-6೧). ೩. ಪ್ರಣಯವನ್ನು 
ವ್ಯಕ್ತಪಡಿಸುವ ಹಾವಭಾವ; ಶೃಂಗಾರಚೇಷ್ಟೆ : ಎಲ್ಲರ ಗಂಡರ ಪರಿಯಂತಲ್ಲ 
ನೋಡವ್ವಾ ನಮ್ಮ ನಲ್ಲ ಸುಳಿಯಲಿಲ್ಲ ಸುಳಿದು ಸಿಂಗಾರವ ಮಾಡಲಿಲ್ಲ (ಬಸವ. ೮೪೯). 
೪. ಅಡಕೆಯ ಹೂವಿನ ಗೊಂಚಲು; ಹೊಂಬಾಳೆ : ಸೋಮಯಾಜರು . . . 
ಸಿಂಗಾರದ ಎಸಳನ್ನು ಕಿತ್ತು "“ಹೆಗ್ಗಡತಿಗೆ ಕೊಡಿ'' ಎಂದರು . . . ಹೆಗಡೆ ಸಿಂಗಾರದ 
ಎಸಳನ್ನು ಜೋಬಿನ ಒಳಬಿಟ್ಟ (ದೇವಹೆಂ. ೧೯೬);ಸಿಂಗಾರದ ಅಕ್ಕಿ ಮುಖಕ್ಕೆಲ್ಲ ಅಂಟಿಕೊಂಡು 
ಪಾತ್ರಿಯ ರೂಪ ಮತ್ತಷ್ಟು ವಿಕಾರವಾಯಿತು (ಕುಡಿಕೂ. ೬೫). ಶೃಂಗರ : 
೧. "ಶೃಂಗರಂಗೈ', "ಶೃಂಗರವಡು' ಪರಾ. ಸಿಂಗರ : ೧. ""ಶೃಂಗಾರದೊಳ್‌ 
ಸಿಂಗರಂ'' (ಕರ್ಣಾನಿ. ೬೫); ಸಿಂಗರದ ಚೆನ್ನನಾಂತ ಪಟ್ಟವಣೆಯ (ಕಬ್ಬಕಾ. ೩೪೧);ಸಿಂಗರಕಿದೇ 
ಸೀಮೆಯೆಂದೆನಿಪ ಪೇರುರಮೊಪ್ಪೆ (ಸೌಂದಪು. ೪-೫); ಚೆಲುವೆಗೆ ತಕ್ಕ ಸಿಂಗರವ ನಿರ್ಮಿಸಿ 
* ನಿಲವುಗನ್ನಡಿಯ ತೋಯಿದರು (ಮೋಹತ. ೨೩-೫೩). ೨. ಸಿಂಗರಮದಾಗೆ 
ತಾಂಡವಮುಖ್ಯ ನೃತ್ಮಂಗಳಿಂದೆ (ಭಾವಂ. ೧-೩೬); ಆರಸಂಚೆ ಕೋಗಿಲೆ . . . ಪಾರಿವವು 
ಪರಿಶೋಭಿಸಿರುವಾ ಉದ್ಕಾನದ ಸಿಂಗರವನದೇನ ಬಣ್ಣಿಪೆನು (ಕಂನಎ. ೨-೫೦). 
೫. ಒಡವೆ, ಆಭರಣ ಮುಂತಾದ ಅಲಂಕಾರಸಾಧನ : ಸಿಂಗರಂ ರುದ್ರಾಕ್ಷಿ 
ಜಂಗಮಂ ರುದ್ರಾಕ್ಷಿ ಮಂಗಳಂ ರುದ್ರಾಕ್ಷಿ ಅಂಗತತಿ ರುದ್ರಾಕ್ಷಿ (ರುದ್ರಾರ. ೫-೧೫); 
ಅಮಳವಸ್ತುಗಳುಮಂ ಸೀರೆಯಂ ರತ್ನಭಂಡಾರವನು ಲೇಪನಾಗಾರವ ಸಿಂಗರವನಿತ್ತು 
ತಣಿಯಂ (ಸಾನಂಚ. ೧-೯೫); ಮಂಗಳಕರಮಾತ್ರವನಲ್ಲದೆ ಮಿಕ್ಕ ಸಿಂಗರಗಳನು ಚಿಂತಿಸದೆ. 
ಸಂಗಾತಿವೆಂಗಳ ಸರಸಭಾಷಣವ ಮನಂಗೊಳಿಸದೆ ಮಜುಗುವಳು (ಹದಿಬ. ೭-೧೦). 
೬. [ಕಾವ್ಯಮಾ] ನವರಸಗಳಲ್ಲಿ ಒಂದು; ಶೃಂಗಾರರಸ : ಸಿಂಗರಮೇಟ್ಗ್‌ಯಂ 
ಪಡೆಯೆ ದೇಸೆ ಪೊದಲ್ಲಿರೆ ಕೊಂಕು ತೀವೆ . . . ನನೆವಿಲ್ಲನ ಬೀರಮನೊಲ್ಲು ಪೇಟ್ವೆನಾಂ 
(ಕಬ್ಬಿಕಾ. ೧೭); ರೌದ್ರಮುಅ*ವೆಯ್ದೆ ಸಿಂಗರಮುನ್ನತವೀರಮಾವಗಂ (ಉಮಾಶ. ೨). 
ಸಿಂಗಳ್ಳ: ೧. ಆ ಪುರದ ತರದ ವಿಸ್ತರದ ಸೌಧೋತ್ಕರದ ತ್ರಿಪುರದ ರಾಪಣದ ಸಿಂಗಳದ 
ಮಂಗಳದ ಗೋಪುರದ ಮತ್ತವಾರಣದ ತೋರಣದ ಘನತರದ ವೃಷಭಧ್ವಜಗಳು 


ಸಿಂಗಾರಕಾಅ 


(ಗುಧಚ. ೧೬-೫೩); ಸಿಂಗಳನಾದ ತುರಂಗದ ಮೇಲೇರಿ ಸಿಂಗಾಡಿ ತೀರ ಜೋಡಿಸುತ | 


ಶೃಂಗಾರವಡದು ಭುಜಂಗಭೂಪರು ರಣರಂಗದಿ ಬಂದು ನಿಂದಿಹರು (ಸೌಂದಕಾ. ೭-೧೦೩). 
ಸಂಗಾರದೆಕೆಯ = ಕಾಮ; ಮನ್ಮಥ: ಸಿರಿರಾಣಿಯಣುಗಂಗೆ ಸಿಂಗಾರದೆಚೆಯಂಗೆ 

» - * ಮದನಂಗೆ ಸುರುಚಿರಾಂಗಂಗೆ ಸುಖಮಕ್ಕೆ (ಜಿಕು. ೬-೧೫೪ ವ). ಸಿ೦ಗಾರಹಾರ 

= ಒಂದು ಬಿರುದು : ಗಜಭೀಮ ಸಿಂಗಾರಹಾರ ವೀರಪ ೫೫ ಟ (ಎಕ. ೪, ಶಿವಮೊ. 

[ಆ ಪ್ರಾ. ಸಿಂಗಾರ./ ಸಂ. ಶೃಂಗಾರ] 

ಹಿಂಗಾರಕಾಠಿ (ನಾ). ಸುಂದರ; ಚೆಲುವ: ಗಂಗಾದೇವನು ತನ್ನ ಸಂಗಸಂಪದ 
ಗೂಡಿ ಬಂದಿದಿರ್ಗೊಂಡನು ಸಿಂಗಾರಕಾಲಭಾವವನು (ಭರಚ. ೩೬-೨೭). 

[ಸಿಂಗಾರ + -ಕಾಲ] 

ಸಿಂಗಾರಗಿಡ (ನಾ). ಅಡಕೆಯ ಮರ: ಬಂಜಿಯ ಮನಿಮುಂದೆ ಸಿಂಗಾರಗಿಡ 
ಹುಟ್ಟಿ ಕೊಂಗಿ ಕೊಂಗಿಲಿ ಗಿಳಿ ಕೂತು ಓಡ್ಕಾವ ಬಂಜೀಯ ಬದುಕು ಹೆರವರಿಗೆ 
(ಕನ್ನಜಾ. ೧೦೪). [ಸಿಂಗಾರ + ಗಿಡ ( ಗಿಡು)] 

ಸಿಂಗಾರದುಜುಬು (ನಾ). ಅಂದವಾದ ಕೇಶಾಲಂಕಾರ: ತೆಳುದೊಗಲ ನಿಡುಸೋಗೆ 
ಯುಡುಗೆಯನೆಳಗರುಳ ಸಿಂಗಾರದುಜುಬಿನ ಕೆಳದಿಯರ ಕೈನೇಣ ಕಿಟ್‌ದೊಟ್ಟಿಲಿನ 
ಬೊಂಬೆಗಳ . . . ಕೆಳೆಗಳೊಳು ಕೊಡಗೂಸು ಪೂತನಿನಿಕರವೊಪ್ಪಿದವು (ಕುವ್ಮಾಭೀ. ೫-೩೪). 

[ಸಿಂಗಾರ + ತುಜುಬ್ಮು (ಆ ತುಜುಂಬ್ಮು)] 

ಸಿಂಗಾರಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ: ಸಿಂಗಾರಬಳ್ಳಿ, ಕ್ರಿಮಿಘ್ನ 
(ಮೈಔಗಿ. ೩೫-೬೭೬). (ಸಿಂಗಾರ, * ಬಳ್ಳಿ) 

ಸಿಂಗಾರಬೀಜ (ನಾ). ಒಂದು ಬಗೆಯ ಜಲಸಸ್ಮ: ಮುಳ್ಳುಕೊಂಬುಬೀಜ, 
ಸಿಂಗಾರಬೀಜ, ನೀರು ಅಕ್ರೋಟು (ಮನಗ. ೭೫-೧೫೬೪). (ಸಿಂಗಾರ, - ಬೀಜ। 

ಸಿಂಗಾರಮುಖುಕು (ನಾ). (ಆಲಂ) ಅತಿಶಯಸೌಂದರ್ಯದಿಂದ ಕೂಡಿದುದು: 
ಬಂಗಾಳದರಸೀತ ನೋಡೆಂದರೀಕ್ಲಿಸಿ ಮುಂಗಡೆಗೆಯ್ದಿದಳೊಡನೆ ಸಿಂಗಾರಮುಲುಕು 
ವಿಡಾಯ ಹಾರಿತು ಹೊಸ ಬಿಂಗಿಯಂತಿರ್ದನಾ ನೃಪತಿ (ಧರಚೆ. ೫-೯೪). 

[ಸಿಂಗಾರ 4 ಮುಖುಕ್ಕು (ಆ ಮುಜ್‌ಕು)] 

ಸಿಂಗಾರವಡೆ, ಸಿಂಗರವಡೆ (ಕ್ರಿ). ಅಲಂಕಾರವನ್ನು ಹೊಂದು; ಅಲಂಕೃತವಾಗು: 
ಸಿಂಗಾರವಡೆದ ಯಾಟಳದುಯ್ಕಲೆಯ ಮಂಗಳವಿಭವದಿನಡರ್ದು (ಮೋಹತ. ೧೪-೮೮). 
ಸಿಂಗರವಡೆ: ಸಿಂಗರವಡೆದಿಹ ಪುರಜನ ಬಹುಬಗೆಹೆಂಗಳು ವಿಪ್ರನಾರಿಯರು . . . 
ರಂಗನುತ್ಸವದೊಳ್ಳೆದಿದರು (ಕಂನಎ. ೯-೬೩). (ಸಿಂಗಾರ 4 ಪಡೆ] 

ಸಿಂಗಾರಸೊಗ (ನಾ). ಪ್ರಣಯದ ಸುಖ: ಪೆಣ್ಣೊಲಿದ ನಲ್ಲನಿರೆ, ಗಂಡೊಲಿದ 
ನಲ್ಲೆಯಿರೆ, ಸಿರಿಬಾಳ್ತೆ ಸಿಂಗಾರಸೊಗಕೆ ಹೊಯಿಕ್ಕೆಯಿಹುದೆ ಪೇಳ್‌ ಬದುಕಿನಲಿ? 
(ಶ್ರೀರಾಮಾ. ೫೪-೨). (ಸಿಂಗಾರ 4 ಸೊಗ] 

ಸಿಂಗಾರಹೂ, ಸಿಂಗಾರಹೂವು (ನಾ). ಅಡಕೆಯ ಹೂವಿನ ಗೊಂಚಲು; 
ಹೊಂಬಾಳೆ: ದೆವ್ವದಿಂದ ಪ್ರೇರಿತವಾದವನಂತೆ ಕೈಯಲ್ಲಿ ಸಿಂಗಾರಹೂ ಹಿಡಿದು 
ನಡುಗತೊಡಗಿದ (ಕುಡಿಕೂ. ೬೫. ಸಿ೦ಗಾರಹೂವು: ಹಿರಿಮಲೆಯ ಯಜಮಾನ 
ಪೂಜಾರಿಯ ಕೈಗೆ ಸಿಂಗಾರಹೂವು ಹಾಕಿದ. . . ತುಕ್ರ ಅವಮಾನ ಸಹಿಸಲಾರದೆ, ಇನ್ನಷ್ಟು 
ಸಿಂಗಾರಹೂವನ್ನು ಕೊಂಡು ಪೂಜಾರಿಯ ಕೈ ಮೇಲೆ ಇರಿಸಲು ಹೋದರೆ, ಪೂಜಾರಿಯು 
ಅದನ್ನು ಸ್ಟೀಕರಿಸಲಿಲ್ಲ (ಕುಡಿಕೂ. ೧೪೭). (ಸಿಂಗಾರ 4 ಹ್ಮೂ (ಆ ಪ್ಯೂ)] 

ಸಿಂಗಾರಹೂವು "ಸಿಂಗಾರಹೂ' ನೋ. 

ಹಿಂಗಾರಿ (ನಾ). ಅಲಂಕರಿಸಿಕೊಂಡಿರುವವಳು; ಚೆಲುವೆ; ಬೆಡಗಿ: ಕಾಲೊಳು 
ಹೆಜ್ಜೆಯ ಹಾಕುತ ನರ್ತಿಸೆ ಬಿಂಕದ ಸಿಂಗಾರಿ (ಚಂದ್ರಮಾ. ೩೩-೪); ಚಿಮ್ಮುತ ನಿರಿಯನು 
ಬನದಲಿ ಬಂದಳು ಬಿಂಕದ ಸಿಂಗಾರಿ (ಇಂಗೀತ. ೪೯-೨). [ಸಿಂಗಾರ * -ಇ] 

ಸಿಂಗಾರಿಗ, ಸಿಂಗರಿಗ (ನಾ). ೧. ಅಲಂಕರಿಸುವವನು; ಅಲಂಕಾರ 
ಮಾಡುವವನು: ಆ ಸಿಂಗಾರಿಗರು ೬ಕ್ಕಂ ಗ ೩೬ ಆ ಪರಿಚಾರಕರು ೬ಕ್ಕಂ ಗ ೨೪ ದೇವರ 
ಅಗೃಣಿಯವರು ೬ಕ್ಕಂ ಗ ೨೪ (ಎಕ ೪ «ನು, ತಿರುಮ. ೯೬-೮೩; 1269). ಹಿಂಗರಿಗ: 
೧. ಮಾಡುವಂಗೆ - ಕಬ್ಬಿಗಂ, ಸರವಂದಿಗಂ, ಸಿಂಗರಿಗಂ (ಶಮದ. ೧೯೭ ಪ್ರಯೋ). 
೨. ಅಲಂಕರಿಸಿಕೊಂಡಿರುವವನು; ಚೆಲುವ: ""ಸಿಂಗರಿಗನೆನೆ ಚೆಲುವಂ'' (ಚತುನಿ. 


೬೯-೧೨; 1320). 


೮೫೧೭ 


ಸಿಂಗೆ 


೧೯೬); ಹರನೊಲಿದು ಸಿಂಗರಿಗನಾಗಿ ವಿಭವದೆ ಸಾಗಿ. . . ಶಿವಲೋಕಮಂ ಪೊಕ್ಕನು 
(ಚೆಬಪು. ೩೭ ಸೂಚನೆ); ವರರತ್ನದೀಪಗಳಿಂದ . . . ಸುರಗಿರಿಯಂತೆ ಸಿಂಗರಿಸಿದರ್ಫ್ಯಗಳ 
ಸಿಂಗರಿಗರೆತ್ತಿದರಾ ಜಿನಗೆ (ಛರಚ.೭೦-೧೭). [ಸಿಂಗಾರ + -ಇಗ) 

ಹಿಂಗಾರಿಸು, ಶೃ೦ಗರಿಸು, ಸಿಂಗರಿಸು (ಕ್ರಿ). ೧. ಅಲಂಕರಿಸು ; ಅಲಂಕಾರಮಾಡು: 
ಕಮಲಮುಖಿಯರ ಕರೆದು ಸಿಂಗಾರಿಸಲು ನೇಮಿಸಿದ (ತೊರರಾ. ೧-೧೪-೧೨). 
೨. ಅಲಂಕೃತವಾಗು; ಅಲಂಕರಣಹೊಂದು : ತೋರಣಗಟ್ಟಿರ್ದುವಲ್ಲಲ್ಲಿ ಕುರುಜ 
ಸಿಂಗಾರಿಸಿರ್ದುವುಕೆಲಬಲದಿ (ಭರಚ. ೩೬-೨೫). ಶೃ೦ಗರಿಸು : ಸಂಗಡ ಮಿರ್ದಂಗನೆಯರ್‌ 
ಶೃಂಗರಿಸೆ ಮಂಗಳಮುಖಿ ಹೊಂಗಿ ಹೊರೆಯೇಲೌ (ಗಿರಿಕ. ೯-೬ ವ); ವಸ್ತ್ರಾಲಂಕಾರ 
ಗಂದಿ'ಮಾಲ್ಕಗಳಿಂದಲಂಕೃತನಾಗಿ ಶೃಂಗರಿಸಿರುವ ದಿವ್ಕಾಶ್ಚವನ್ನೇರಿ 
(ಸೌಗಂಧಿ. ೨೫೮-೧೨). ಹಿ೦ಗರಿಸು : ೧. ಚಪ್ಪರಮನುಣ್‌ ಸಿಂಗರಿಸಿ (ಪದ್ಮರಾ. ೩-೩೯); 
ಸೆಜ್ಜೆಯನು ಸಿಂಗರಿಸು ನಿನ್ನಿನಿಯ ಬಂದಪ ನೀಲವೇಣಿ (ಮೋಹತ. ೩೦-೪೨); ಜನರೆಲ್ಲ 
ಹರುಷದಿಂದ ತಮ್ಮ ಮನೆಗಳನ್ನು ಸಿಂಗರಿಸುತ್ತಿದ್ದಾರೆ (ಜೀವರಂ. ೫). ೨. ರುದ್ರ 
ಕನ್ನೆಯರೊಲಿದು ಸಿಂಗರಿಸಿ ಕುಳ್ಳಿರಲು (ಬಸರ. ೧-೧೩); ಸಿಂಗರಿಸಿ ಸುಳಿದಾಡುವರ ಕಂಡನು 
ನೃಪಶಿ ಹರ್ಷಿಸುತ (ನಳಚ. ೮-೪); ಪರಿಪರಿ ಪಾತ್ರವೆಂಗಳು ಸಿಂಗರಿಸಿಯೆ ಹರುಷದೊಳಗೆ 
ನಡೆತಂದು (ಕಂನವಿ. ೭-೧೦೭). [ಸಿಂಗಾರ + - ಇಸ್ಬು] 

ಸಿಂಗಾಸನ (ನಾ). ಸಿಂಹಪೀಠ; ಸಿಂಹಾಸನ : ಓ! ಶಿವರುದ್ರ! ಸಿಂಗಾಸನ . . . 
ಇದನ್ನು ಯಾರಾದರೂ ಹೊತ್ತುಕೊಂಡು ಹೋದರೆ ಏನು ಗತಿ? (ಬೆಟ್ಟಳ. ೧೦೫-೧೯); 
ಹಿರಿಯ ಎರೆಯಂಗನೇನೋ ಸಿಂಗಾಸನ ತನಗೆ ಬೇಡವೇ ಬೇಡ ಎಂದು ಹಟ 
ತೊಟ್ಟಿದ್ದನಹುದು (ಸವತ. ೧೯೬). [ಆ ಸಂ. ಸಿಂಹಾಸನ./ ಪ್ರಾ. ಸಿಂಘಾಸಣ। 

ಸಿಂಗ್ಮಿ (ನಾ). ೧. ಒಂದು ಬಗೆಯ ಘೋರವಾದ ವಿಷ : “ಸಿಂಗಿ 
ವಿಷಾಂತರಾಹ್ವಯಮೆ'' (ಕರ್ಣಾನಿ. ೨೧); ಅಂತರಂಗಶುದ್ಧವಿಲ್ಲದವರ ಸಂಗ ಸಿಂಗಿ ಕಾಳ 
ಕೂಟವಿಷವೋ (ಬಸವ. ೧೧೯);ಸಿಂಗಿಯನು ಬಿತ್ತಿದೆನು ಪಾಂಡವರಂಗದಲಿ ತತ್ಸಲದ ಬೆಳಸಿನ 
ಸಿಂಗಿಯಲಿ ಸಾವೆನು (ಕುವ್ಮಾಸ ೧೨-೪೪). ೨. ಒಂದು ಜಾತಿಯ ಮಾನು (7): 
ಬತ್ತಿದಲೆಗಳ ಮೆಯ್ಕ ಬೂದಿಯವೊತ್ತಿ ಬಿಗಿದುಡಿದಾರ ಕಚ್ಚುಟವಿತ್ತೆಅದ ಕಾಮಾಕ್ಲಿಕಂಠದ 
ಸಿಂಗಿನಾಥಗಳ (ಶಂಕದಾ. ೧೫-೪). [ಆ ಸಂ. ಶೃಂಗೀ] 

ಸಿಂಗ್ರಿ "ಸಿಂಗ್ಳ' ನೋ. 

ಸಿಂಗಿಗೊರಳ (ನಾ). ಕೊರಳಲ್ಲಿ ವಿಷವನ್ನು ಧರಿಸಿದವನು; ವಿಷಕಂಠ; ಶಿವ: 
ನಿಮಗೀ ಭಂಗವಾರಿಂದಾಯ್ತು ನಡುಗುವಿರೇಕೆ ಹೇಳಿಯೆನೆ ಸಿಂಗಿಗೊರಳ ನವರ್ಗಳಿಮ್ಮನು 
ಭಂಗಿಸಿದರೀ ಪರಿಯೆನಲು (ನಭಾಗ. ೪-೩-೪). 

(ಸಿಂಗಿ, * ಕೊರಳು (ಆ ಕೊರಲ್‌) ೬ -ಅ) 

ಸಿಂಗಿತಲೆಪಣ್ಯಾರ (ನಾ). ಒಬ್ಬಾತನ ಹೆಸರು: ತಮ್ಮ ಪ್ರಸಾದಪರನಪ್ಪೊನ್ಗೆ ಆರಿದ 
(ಹಾರಿತ) ಗೋತ್ರಜನ್ಗೆ ಸಿಂಗಿತಲೆಪಣ್ಮಾರನ್ನೆ ಕಾಸಂಪಳ್ಳಿಯಾ ಸಮಭಾಗಮಾನ್‌ 
ಚನ್ಹ್ರಸೂರ್ಯ್ಮರುಳ್ಳಪ್ಪಿನಂ ಸರ್ವ್ವವಿರುದ್ಧರಹಿತಂ ಗೋಪಾಲದೇವ[ರ್‌] ಕೊಟ್ಟರ್‌ 
(ಎಇ. 2೧ ೧೭೮-೮; ಸು. 8ನೆಯ ಶತ). [1] 

ಸಿಂಗಿನಾದ "ಸಿಂಗನಾದ' ನೋ. 

ಸಿಂಗಿವಲ್ಲು (ನಾ). ವಿಷದ ಹಲ್ಲು :ಕೆಳಗಣ ಹಲ್ಲು ಹದಿನಾರಕ್ಕೆ ಹೆಚ್ಚಾಗಿಯಿರೆ ತಾಯಿಗೆ 
ಆಗದು ಸಿಂಗಿವಲ್ಲಾಗೆ ವೃಧವೇ (ಕಾಶೀಮ. ೧೯೫-೫). ([ಸಿಂಗ್ಮಿ * ಹಲ್ಲು (« ಪಲ್‌)) 

ಸಿಂಗಿವಾವು (ನಾ). ಒಂದು ಬಗೆಯ ವಿಷಸರ್ಪ,; ಉರಿಸಿಂಗಿ: ಬೆಂಗದಿರನ 
ನುರಿವಿನ ಕಾಂತಶಿಲೆಯಗ್ನಿ ಸಿಂಗಿವಾವಿನ ಪಜ್ಜೆಗಳ ಜಂಗುಳಿ ಮರಗೊಂಬಿನೊತ್ತುರಿ 
ಯಿಂದುಜು ಲಿಂಗಂಬೋಲಾದುದಾ ಶಿಖರಿ (ಶ್ರೀಪಾಲ. ೪-೫). (ಸಿಂಗ್ಕಿ * ಪಾವು] 

ಸಿಂಗುಟ್ಟಿ (ನಾ). ಒಬ್ಬಾತನ ಹೆಸರು: ಶ್ರೀ ತರುಣವಸನ್ತನ್‌ ಸಾಮನ್ತಕೇಸರಿಯಾ 
ಕೊಟ್ಟ ಪನ್ನಾಸು ಸಿಂಗುಟ್ಟಿಯಾ ಲಿಖಿತಂ (ಸೌಣಇ. 0-4, ೪೭-೧೯; ಸು. 9ನೆಯ ಶತ). 17) 

ಸಿಂಗೂರ್‌ (ನಾ). ಒಂದು ಊರಿನ ಹೆಸರು: ಸತ್ತಿಯೂರುಂ ಸಿಂಗೂರು ನಗರಲ 
ಪನ್ನಿರ್ವೃರು ಮಹಾಪರಿಷೆಯು ಎಡನಾಡ ಮುವರ್ನ್ನಾಲಯ್ಲಾಮುಣ್ಣುಗಳುಂ ಸಕ್ಕಿ 
(ಎಕ. ॥11 (೫), ನಂಜನೆ. ೨೬೯-೮; ಸು. 10ನೆಯ ಶತ). [? %- ಊರ್ಕು (ಆ ಊರ್‌)] 


! ಸಿಂಗೆ (ನಾ). (ಜಮಾನಿನ) ಸಣ್ಣಭಾಗ; (ಹೊಲ, ಗದ್ದೆ, ಮುಂತಾದುವುಗಳ) 


ಸಿಂಗೆಯ 


ಭಾಗ; ಸೀಳು: ಚಳಹೊಂಡದ ಗದೆಯ ಸಿಂಗೆ ೧ ಅಂತು ಗದೆಯ ತುಂಡು ೨೧ 
ಗದೆಯ ಕಲವಿನ ಹಕ್ಕಲೂ ಸಹ (ಮೈಲರಿ. ೧೯೩೦, ೫೬-೧೭; 1597). 
(ದೇ. ॥ ತುಳು. ಸಿಂಕೆ, ತಿರ್ಕೆ, ಸಿರ್ಕೆ ಎ ತುಂಡು, ಚೂರು) 
ಸಂಗೆಯ (ನಾ). ಒಬ್ಬಾತನ ಹೆಸರು: ಪೆರ್ಮ್ಮುಡಿ ಬೂತುಗಂ ಗಂಗೆವಾಡಿಯ 
ನರಸುಗೆಯ್ಕೆ ಬೂತಯ್ಯನ ಮಾದಯ್ಯ ಸಿಂಗೆಯರ ಮಾದಯ್ಮ ಗಾವುಣ್ಣಗೆಯ್ಕೆ 
(ಮೈಆರಿ. ೧೯೬೫, ೬೬-೩; ೨96೨). (ಆ ಸಿಂಗ 4 ಅಯ, (ಆ ಅಯ್ಕ)] 
ಸಂಘ "ಸಿಂಗೃ' ನೋ. 
` ಸಿಂಘ್ಮ (ನಾ). (?) :ಕರವಾಳಿಂದೇಸುವೇಬ್ತಂದಿಅೌಯಲಹಿತರಂ ಯುದ್ಧದೊಳ್‌ ಬುದ್ಧ 
ಕೋಪಂ ನೊರೆನೆತ್ತರ್‌ ಸೂಸೆ ಕಂಡಂ ಸಡಿಲೆ ಕಬಲಲಾ ಕಾಳಿಜಂ ಮೂಳೆ ಬೀಟಲ್ಬರಿಯಲ್‌ 
ನುರ್ಗಾಗೆ ಬಿಕ್ಕೊಕ್ಕುರುಳೆ ತೊರಳೆಗಳ್‌ ಸಿಂಘಗಳ್‌ ತಾಜ್‌ ಪಾಜಲ್‌ ಕರುಳೊಕ್ಕಾ 
ಸಂಧಿಬಂಧಂ ಬಿಡಲತಿಭಯದಿಂ ಘೋರಮಾಯ್ತಾಜಿರಂಗಂ (ಶಾಪಮಂ. ೧೩೮೫: ಎಕೆ. ೪111, 
ಸಾಗರ. ೧೪೦-೧೬;1265 ನೋ). (FP ಇದು 'ಜಂಘಿ' ಎಂಬುದರ ಅಪಲಿಖಿತವಿರಬಹುದೇ?) 
ಸಿಂಘಣ "ಸಿಂಗಳ್ಳ' ನೋ. 
ಸಿಂಘಪರಿಶೆ (ನಾ). [ಶೈವ] ಶೈವಗುರುಗಳ ಒಂದು ಗುಂಪು; ಸಿಂಹಪರ್ಷೆ: 
ಹರಿಕೇಶ್ವರದೇವರಿಂಗೆ ನಿವೇದ್ಮಕ್ಕಂ ತಪೋಧನರ್ಗ್ಗೆ ಆಹಾರದಾನಕ್ಕಂ ಸಿಂಘಪರಿಶೆ 
ಬ್ರಹ್ಮೇಶ್ವರಪಂಡಿತರ ಕಾಲ[0) ಕರ್ಚೆ (ಕಇಆ. ೨೦-೧೦-೧೨; 1031). [ಆ ಸಿಂಹಪರ್ಷೆ] 
ಸಿಂಘಲಾಂಛನ "ಸಿಂಗಲಾಂಚನ' ನೋ. 
ಹಿಂಘವಿಷ್ಟರ "ಸಿಂಗವಿಟ್ಟರ' ನೋ. 
ಸಿಂಘುವುರಗಣ (ನಾ). ಸಿಂಹಪುರವೆಂಬ ಊರಿಗೆ ಸಂಬಂಧಿಸಿದ ಜೈನಮುನಿಗಳ 
ಒಂದು ವರ್ಗ: ಸಿಂಘವುರಗಣದ ನಾಗಣನ್ನಾಚಾರ್ಜರ್ಪುಡೆದೋರತ್ತಿಗೇರಿಯ ಬಟ್‌ 
ಇದಕ್ಕೆ ಸಾಪ್ಟಿ (ಕಣ. ॥, ೫-೧೦; 614). [ಆ ಸಂ. ಸಿಂಹಪುರಗಣ] 
ಸಿಂಘಾಣ (ನಾ). ೧. ಮೂಗಿನ ಮಲ; ಸಿಂಬಳ; ಗೊಣ್ಣೆ. ೨. [ಅಶೃಶಾ] 
ಕುದುರೆಯ ಮೂಗಿಗೆ ಸಂಬಂಧಿಸಿದ ಒಂದು ಬಗೆಯ ರೋಗ: ತುರಗದ 
ನಯನಂಗಳ್‌ ನೀರ್‌ ಸುರಿಗುಂ ನಾಸಾಂತರಂಗದಿಂದಂ ಶ್ಲೇಷ್ಮಂ ಸುರಿಗುಮಡಿಗಡಿಗೆ 
ಕೆಮ್ಮುತ್ತಿರೆ ಸಿಂಘಾ(ಹಾ)ಣದ ವಿಕಾರಮೆಂದಲ್‌ವುದದಂ (ಅತ್ಸತಾ. ೧೧-೪೯). [ಸಂ.] 
ಸಿಂಘಿನಿ (ನಾ). ಮೂಗು; ನಾಸಿಕ: "“ನಾಸಿಕಂ ಸಿಂಘಿನಿ ಫ್ರಾಣಮಾ ಘೋಣಮೆನೆ 
ನಾಸೆಯೆನೆ ಮೂಗಕ್ಕು'' (ಮಂಗರಾ. ೯೪-೫). [ಆ ಸಂ. ಸಿಂಘಿಣೀ] 
ಸಿಂಚನ (ನಾ). ಚಿಮುಕಿಸುವುದು; ಸಿಂಪಡಿಸುವಿಕೆ: ಔಷಧದ್ರವ್ಮವನ್ನು ಗಾಯದ 
ಮೇಲೆ ಸ್ವಲ್ಪಸ್ವಲ್ಪ ಸಂಚನೆ ಮಾಡಬೇಕು (ರೂಢಿ. [೫0.1 
ಸಿಂಜಾನ (ನಾ). (ಗೆಜ್ಜೆ, ಕಿರುಗಂಟೆಗಳಿಂದುಂಟಾಗುವ) ಕಿಣಿಕಿಣಿಧ್ವನಿ; 
ಕೃಣನ: ಸಿಂಜಾನ ಸಮದಷಟ್ಟರಣಂ ಜೇವೊಡೆಯೆನಿಸೆ , . . ನವಮಂಜುಲಲತೆ 
ಮದನಚಾಪಲತೆಯನೆ ಪೋಲ್ಲುಂ (ಲೀಲಾವ. ೫-೩೧); ಕಡಗ ಕಂಕಣ ರುಣತ್ಕಾರ 
ಮನ್ನನುವಹಿಸಿ ಬೆಡಗೆನಿಪ ಸಿಂಜಾನಮಂಜೀರಮಂಜುಳದ ನುಡಿ (ವಂಕಾರಾ. ೧-೬-೧೪). 
[ಸಂ.1 
ಸಿಂಜಾನಮಣಿ (ನಾ). ಕಿಣಿಕಿಣಿಧ್ವನಿಯನ್ನುಂಟು ಮಾಡುವ ಕಿರುಗಂಟೆ: 
ಅಭಿನವ(ನ)ಮೇರು ಮಂದಾರಪಾರಿಜಾತಸಂತಾನಕಕುಸುಮಮಂಜರೀಮಧ್ಮಲಂಬಮಾನ 
ಸಿಂಜಾನಮಣಿಕಿಂಕಿಣೀಕ್ಟಣಿತದೊಳ್‌ (ಶಾಂತಿಪು. ೧೦-೭೭ ವ). ಸಂ.) 
ಸಿಂಜಿತ (ನಾ). ಎ ಸಿಂಜಾನ: ಬಳೆಗಳ್ಗಲೈನದಂತೆ ಕಣ್ಟಳಗದೆತ್ತಂ ಸೂಸದಂತಿಟ್ಟ 
ಮಂಜುಳಭೂಷಾಳಿಯ ಸಿಂಜಿತಂ ನೆಗಳದಂತೆ . . . ಪುಂಶ್ಚಳಿಯರ್‌ ಬಂದುಪಕಾಂತ 
ಸೂಚಿತ ನಿಶಾಂತಾಂತಂಗಳಂ ಪೊರ್ದಿದರ್‌ (ರಾಜಶೇ. ೧೧-೨೪). [ಸಂ.) 
ಸಿಂಜಿನಿ (ನಾ). ೧. ಬಿಲ್ಲಿನ ಹೆದೆ; ಜ್ಯಾ: "“ಬಿಲ್ಲ ಹೆದೆ ಜೀವೆ ಸಿಂಜಿನಿ ಮೌರ್ವಿ ಜ್ಮಾ 
ಗುಣವೆ:ನಿಕ್ಕು'' (ಮಂಗರಾ. ೮೭-೩೩); ಜೋದರಾನೆಗಳನಂಕುಶವಿಕ್ಕಿ ನೂಂಕಿದರ್‌ 
. ಸಂದಿ ಸಿಂಜಿನಿಯ ತಲೆವಿಲ್ಲೊಂಡು ಪೊಕ್ಕರ್‌ ಧನುರ್ಧರರ್‌ ಮೂದಲಿಸುತೆ 
(ಚೆಬಪು. ೧೬-೧೪); ಪಟುಭುಜನೊತ್ತಿ ಜೇವೊಡೆದು ಸಿಂಜಿನಿಯಂ ಸೆಳೆದಾರ್ದು ಸಾರ್ದು 
ಸಂಘಟಿಸಿ ತೊಡರ್ಚುತೆಚ್ಚೊಡೆ (ರಾಜಶೇ ೬-6೩). ೨. ಕಾಲಿನ ಕಡಗ; ಅಂದುಗೆ: 
""ಸಿಂಜಿನೀ, ಪಾದಕಟಕಃ- ಈ ೨ಕಾಲ ಕಡಗಂ'' (ಹಲಾಯು. ೯೨-೪೦೭); ದುಕೂಲವನುಟ್ಟು 


೮೫೧೮ 


5 


10 


25 


ಸಿಂತುರು 


ಚಲ್ಲಣಮಂ ಖಚಿಸಿ ಮಣಿರಚಿತಸಿಂಜಿನಿಯ ಕಟ್ಟಿಕೊಂಡು. .. ಸೋವಲದೇವಿ ನಡೆ ಶಾರೌ 
(ಬಸಪ ೧೨-೪೩). [ಸಂ. ಸಿಂಜಿನೀ]. 

ಸಿಂಜಿನಿಗೆಯ್‌, ಸಿಂಜಿನಿಗೈ (ಕ್ರಿ). ಬಿಲ್ಲಿನ ಹೆದೆಯನ್ನು ಅನುವುಗೊಳಿಸು; 
ಹೆದೆಯೇರಿಸು: ಸಿಂದನಿಗೆಯ್ದ ಬಲುಬಿಲ್ಲ ಕರದೊಳಗಾಂತು ಜೇವೊಡೆದ 
(ಮೋಹತ. ೧೯-೩೨). ಸಿ೦ಜಿನಿಗೈ: ಇನಿರಸವಾಂತ ಕರ್ವಿಲ್ಲಿಗೆ ಭ್ರಮರಸಿಂಜಿನಿಗೈದೆಡದ 
ಹಸ್ತದಲಿ ದನಿಗೆಯ್ಕುತಿರೆ (ಮೋಹತ. ೫-೩೭). [ಸಿಂಜಿನಿ * ಕೆಯ್‌] 

ಸಿಂಜಿನಿಗೈ "ಸಿಂಜಿನಿಗೆಯ್‌' ನೋ. 

ಸಿಂಜಿನಿಗೊಳಿಸು (ಕ್ರಿ). ಎ ಸಿಂಜಿನಿಗೆಯ್‌: ರಂಜಿಪ ಹೊಂಗಟ್ಟಿನ ಬಿಲ್ಲ ಮನ್ಮಥ 
ಸಿಂಜಿನಿಗೊಳಿಸಿ ಜೇವೊಡೆಯೆ ಅಂಜಿದು ಫಣಿರಾಯ ತಲೆದೊನೆಯಲು ರತ್ನ 
ಗುಂಜಿಯಂತೆಸೆದು ಚೆಲ್ಲಿದುವು (ಮೋಹತ. ೧೨-೫೩); ಅನಿತರೊಳು ಮಾರೇಕ್ಟುಚಾಪಕೆ ಭ್ರಮರ 
ಸಿಂಜಿನಿಗೊಳಿಸಿ ಜೇವೊಡೆಯೆ (ನವಮೋ. ೬-೨೨). [ಸಿಂಜಿನಿ + ಕೊಳ್‌, + -ಇಸ್ಬು) 

ಸಿಂಜಿನೀವಳಯ (ನಾ). ಕಾಲುಕಡಗ; ಪಾದಕಟಕ : ಮಂಜುಘೋಷಮಂ ಬೀಜುವ 
ಸಿಂಜಿನೀವಳಯ ಕಾಂಚಿಗಳೆಂಬಿವಣಿಂದದೊಂದು ಚೆಲ್ವೇಜ್‌ರೆ ಭೋಗಿಭಾಮಿನಿಯರಾ 
ಮಡುವಿಂ ಪೊಅಮಟ್ಟರ್‌ (ಜಗವಿ. ೩-೧೦೨); ಅಳಕಂ ನೀಳಬಳಾಹಕಂ ಘನರವಂ 
ಸತ್ಕಿಂಕಿಣೀಸಿಂಜಿನೀವಳಯಧ್ವಾನಮನೇಕಭೂಷಣಮ(ಣಿ]ಜ್ಕೋತ್ಸಾಳಿ ಗೋತ್ರಾರಿ ಚಾಪಳ 
ಚಾಪಂ ತಮಗೆಂಬಿನಂ (ನಳಚಂ. ೪೩೭).  [ಸಂ. ಸಿಂಜಿನೀವಲಯ। 

ಸಂಟ (ನಾ). ಹೊಲಸು ನಾರುವವನು; ಕೊಳಕ: ಒಂದು ಮೃಗಂ ಬೀಟದು 
ನೋಡಿಂದಿನ ಬೇಂಟೆಯೊಳ್‌ ಸಿಂಟನಂ ಕಂಡುದಣೌಂ (ಯತೋಚ. ೪-೫೦). 

[ಸಿಂಟು + - 6) 

ಸಿಂಟಿಮುರ (ನಾ). ಒಂದು ಬಗೆಯ ಮರ: ಉಡಿಮರ, ಗೊಡ್ಡ, ಊದಿಮರ, 
ಸಿಂಟಿಮರ, ಗೊಗಲ್‌, ಹೆಣ್ಣುಗೊಡ್ಡ (ಮೃಕಗಿ ೫೭-೧೧೫೦). (ಸಿಂಟಿ, * ಮರ/] 

ಹಿಂಟು (ನಾ). ಕೆಟ್ಟವಾಸನೆ; ದುರ್ನಾತ: "ಸಿಂಟ', "ಸಿನುಗು' ಪರಾ. (11 

ಸಿಂಟೆಗೊಳ್‌ (ಕ್ರಿ). ಶೇಖರಿಸು; ಕೂಡಿಸು; ಸಂಗ್ರಹಮಾಡು (?: 
ರತ್ನೆ ಮೊದಲಾದೆಲ್ಲ ವಸ್ತುಗಳ ಸಿಂಟೆಗೊಂಡೀ ಫಣಿಕುಮಾರನ ತುಂಟತನವನು 
(ಫಣಿಚ. ೨-೪೩). [ಸಿಂಟೈ ಕೊಳ್‌] 

ಸಿಂಡಮೂಗು (ನಾ). ಗೆಡ್ಡೆಮೂಗು; ಮೊಂಡಾಗಿರುವ ಮೂಗು: ಮಿನುಗುವ 
ಕಣ್ಣು, ಸಿಂಡಮೂಗು, ಮೊಂಡಕ್ರಾಪು, ಎರಡು ಕೈಯನು ಜೇಬೊಳಗೆ ಇಳಿಬಿಟ್ಟು ಹೊರಗೆ 
ಬಂದವನಿಗೆ ಊಟದ ಮನೆಯ ಮೂಲೆಯಲ್ಲಿದ್ದ ನಾನು ಕಂಡೆ (ಹೊಸ್ನಿ. ೧೨); ಕುಳ್ಳಾಗಿ, 
ಗುಜ್ನಾಗಿದ್ದ ಸಿಂಡಮೂಗಿನ ಸಾಬು . . . ಅವನಿಗೆ “ಲುಂಗೀಸಾಬು' ಎಂದು ಹೆಸರು 
ಬಂದಿತ್ತು (ಮಠೆಮ. ೨೭6). (ಸಿಂಡ, 4 ಮೂಗು) 

ಸಿಂಡರಿಸು (ಕ್ರಿ). ೧ .(ಕೋಪ, ಜುಗುಪ್ಸೆ ಮೊದಲಾದುವುಗಳಿಂದ) ಹುಬ್ಬು 
ಗಂಟಿಕ್ಕು; ಮುಖ ಗಂಟುಹಾಕಿಕೊಳ್ಳು: ಮೂರನೆಯ ಮಂತ್ರಿಗಳು ಮುಖವನ್ನು 
ಸಿಂಡರಿಸಿಕೊಂಡು "ಚೆನ್ನಾಯ್ತು'ಎಂದರು (ಚೆಂಗಾಳ್ವ. ೫೩೩೦); ಮೂರ್ತಿ ಮುಖ 
ಸಿಂಡರಿಸಿಕೊಂಡು ಗೊಣಗಿದ (ಬದುಜ್ಕಿ. ೪೦). ಪಿ. (ಆಲಂ) ಅರಳಿಸು ;ಹಿಗ್ಗಿಸು: ಅದು 
ವಾಸನೆ ನೋಡುವಂತೆ ತನ್ನ ರೋಜಾಬಣ್ಣದ ಮೂಗನ್ನು ಸಿಂಡರಿಸಿಕೊಳ್ಳುತ್ತಾ ಅಲುಗಾಡದೆ 
ನನ್ನೆ ಅಂಗೈಯ ಮೇಲೆ ಕುಳಿತಿತ್ತು (ಶಾಲೆವು. ೩೮). (7+ -ಇಸ್ಫು) 

ಸಿಂಡುವಾಸನೆ (ನಾ). ಕಮಟುವಾಸನೆ; ದುರ್ಗಂಧ : ಆಗ ಸಿಂಹದ ಸಿಂಡು 
ವಾಸನೆಯು ಪೈತಾನಿನ ಮೂಗಿಗೆ ಮುಟ್ಟಿತು (ಮಣಿಸ. ೯೫). 

[ಸಿಂಡು( ಜಿಡ್ಡು) 4 ವಾಸನೆ] 

ಸಿಂತರಿಸು (ಕ್ರಿ). ತಿರಸ್ಕರಿಸು; ಅಲ್ಲಗಳೆ : ಎಲ್ಲರೂ ಅವಳು ಮಾಡಿದ್ದನ್ನು ಸಿಂತರಿಸಿ 
(ಅಲ್ಲಗಳೆದು) ಬಿಡುವರು . . . ಎಂತಾದು ಮಾಡಿದರು ಸಿಂತ೦ಸಿ ಬಿಡುವಾರು ಎಂತಾದ 
ನನ್ನ ಕೈಗೂಣ ಶಿವಲಿಂಗ (ಕನ್ನಜಾ. ೧೧೧). [7+ -ಇಸ್ಕು) 

ಸಿಂತುರು (ನಾ). (?): ದಂತಿ ತುರಗರಥ ಭಟರು ವಿಮಾನಗಳಂ ತರಿಸದೆ ಹೊಕ್ಕು 
ಕಲಸೆ ಸಂತಸದಿಂದ ಪಾಯ್ದಳವೆಲ್ಲ ಮಸಗಿತು ಸಿಂತುರು ಮಸಗಿದಂದದೊಳು 
(ಛರಚಿ . ೪೬-೨೬). [7 


ಸಿಂತ್ರ 


ಸಿಂತ್ರ (ನಾ).(?): ವ್ಯೋಮಾದಿ ಭೂತಂಗಳ ಸೋಮತಂತ್ರ ಕಾಮಾದಿಷಡ್‌ವರ್ಗದ 
ಸಂಗ ಸಿಂತ್ರ ವಾಮಾಂಗ ಹಸ್ತಾಬ್ಲದ ಲಿಂಗಮಂತ್ರ ನಾಮಾದಿ ಮೂಲಾಕ್ತರವೆ ಸ್ವತಂತ್ರ 
(ಮೈಲಾರ.೧೮೧-೮); ಭಾವೆ ಹಿಡಿದಿದ್ದಾಳು ಬಟ್ಟಲಲ್ಲಿ ವೀಳೆಯವ . . . ಯಂತ್ರಾ 
ಮಾಯಾದಿಂದಾಗಲಿ ತಂತ್ರಾ ಜಪದಿಂದಾಗಲಿ ಸಿಂತ್ರಾವಾಗಲಿ ಶಾಬಲ ಮಂತ್ರವಾಗಲಿ 
 . ೬ ಕಂತುಪಿತನಾ ಕರತಂದವಳಿಗೆ ಕರುಣಿಸಿ ಕೊಡುವೆನೆಂದು (ಶ್ರೀಕೃಪಾ. ೧೬). (1) 

ಹಿಂದ "ಸಿಂಧ' ನೋ. 

ಸಿಂದ್ಧ (ನಾ). ಒಂದು ಬಗೆಯ ಮರ: ಮಿಕ್ಕ ಸಿಂದವು ಕರಿಬೇವು ಮಾಮರಗಳು 
ಇಕ್ಕೆಲದಲಿಯೆಸೆದಿಹುದು (ಮಾದೇಸಾಂ. ೧-೫೭). (?] 

ಸಿಂದ್ಧ (ನಾ). ಒಂದು ರಾಜವಂಶದ ಹೆಸರು ಮತ್ತು ಆ ವಂಶಕ್ಕೆ ಸೇರಿದ 
ವ್ಯಕ್ತಿ: ಸಿಂದವಂಶದ ಅರಸರಲ್ಲಿ ಕ್ರಿ. ಶ. ೧೧೧೩ ರಿಂದ ೧೧೨೫ರ ವರೆಗಣ 
ಶಾಸನಗಳುಳ್ಳ ॥ ಆಚುಗಿ ಅಥವಾ ಆಚರಸನೂ . . . ಆಳತೊಡಗಿದನು (ಮೂರುಉ. ೭೩); 
ಸಿಂದರು, ಸಿಂಧೂತೀರದಿಂದ ಬಂದವರೆಂಬ ಮಾತು ಅವರ ಮನೆತನದ ಹೆಸರಿನಿಂದ 
ತಿಳಿದು ಬರುವುದಾದರೂ, ಸಿಂಧೂತೀರದ ಯಾವ ನಾಡಿನಿಂದ ಬಂದರು ಎಂಬ 
ಮಾತು ಸಂದಿಗ್ಮವಾಗಿಯೇ ಉಳಿಯುತ್ತದೆ (ಶುಳುನಾ. ೨೩೨). "ಸಿಂಧು' ಪರಾ. 

(2) 

ಸಿಂದಗಾವುಂಡ (ನಾ). ಒಬ್ಬಾತನ ಹೆಸರು: ಅವರ ದಣ್ಣನಾಯಕಂ ಶ್ರೀಧರಯ್ಯನುಂ 

ನಾಡುಂ ನಾಲ್ಲಾವುಣ್ಣಂ ಸಿನ್ಹಗಾವುಣ್ಣನುವಿಟ್ದು (ಎಕ. 1೭ ಹೊಸಕೋ. ೧೧೧-೫; 997). 
[ಸಿಂದ್ಧ 3" ಗಾವುಂಡ(< ಗಾಮುಂಡ)) 

ಸಿಂದಿ, ಸೇಂದಿ (ನಾ). ೧. ಮದ್ಯವನ್ನು ತೆಗೆಯುವ ಒಂದು ಬಗೆಯ ಕಾಡು 
ಈಚಲಮರ: ಸಿಂದಿಯ ಮರಗಳು ಬೆಳೆಯತಕ್ಕಂಥ ಭೂಮಿಯಾದರೆ ತಂಪಿನ 
ಮರಗಳು ಚನ್ನಾಗಿ ಬೆಳೆಯುವವು (ಕೃಷಿಪ್ರ ೧೪೭); ತೇವುನೆಲದಲ್ಲಿ ಲಕ್ಕಿ, ಸಿಂದಿ, ಕಳ್ಳಿ ಎಂಬ 
ಕೀಳುಮರಗಳನ್ನು ಕಾಣಬಹುದು (ಮುಂಬ. ೫-೧೯೪). ೨. ಮದ್ಕ; ಸುರೆ; ಹೆಂಡ: 
ಸಿಂದಿಯನು ಸೇವಿಪನು ಹಂದಿಯಂತಿರುತಿಹನು (ಸರ್ವಜ್ಞ. ೧೨೯೯); ಸಿಂದಿ ಸರಾಯಿಗಳನ್ನು 
ಕುಡಿಯಬೇಡಿರಿ (ಹಬ್ಬಬ. ೨೧೭); ಉತ್ತರಕನ್ನಡಜಿಲ್ಲೆಯಲ್ಲಿ ತೆಂಗಿನ ಗಿಡದಿಂದ ಸಿಂದಿ 
ತೆಗೆಯುವುದುಂಟು (ಕರವೀ. ೩೨). ಸೇಂದಿ : ೨. ಸೇಂದಿಯ ವಿಚಾರದಲ್ಲಿ ಬೊಂಬಾಯಿ 
ಸರ್ಕಾರದವರು ಅನುಸರಿಸುತ್ತಿದ್ದ ಕಾರ್ಯನೀತಿಯನ್ನು ತೀವ್ರವಾಗಿ ಖಂಡಿಸುತ್ತಿದ್ದರು 
(ಭಾಗ್ಮಶಿ. ೮6). [ಇ-- ಮರಾ. ಶಿಂದೀ, ಶಿಂಧೀ; ಹಿಂ. ಸೇಂಧೀ) 

ಸಿಂದು "ಸೆಂದು' ನೋ. 

ಸಿಂದುಕೆ (ನಾ). ಒಂದು ಬಗೆಯ ಸಣ್ಣ ಮರ: "“ತೊಟ್‌ಮತ್ತಿ ಸಿಂದುಕೆ 
[ಪಾಠಾಂ. ಸಿಂಧುಕಿ]ಯೆನಿಕ್ಕು'' (ಮಂಗರಾ. ೩೫-೧೪). (ಸಂ. ಸಿಂದುಕ] 

ಸಿಂದುರ “ಸೆಂದುರ' ನೋ. 

ಸಿಂದುರ್ಕ, ಸಿಂದೂರ,, ಸಿಂಧೂರೃ (ನಾ). ಆನೆ; ಗಜ: ಸಿಂಧುರ - ಸಿಂದುರ; 
ಸೈಂಧವ--ಸೈಂದವ (ಶಮದ. ೨೫೫ ಪ್ರಯೋ). ಸಿಂದೂರ,: "ಸಿಂದೂರಲಾಂಛನ' 
ಪರಾ. ಸಿಂಧೂರ್ಯ: ಮಂದಿಯಂ ನೂಂಕಿಸಲು ಒಂದಿಷ್ಟು ಮಣಿಯದಿರೆ ಸಿಂಧೂರ 
ನೂಜೆಂಟನೊಂದೆ ಬಾರಿಗೆ ಬಿಗಿಸಿ ಮುಂದಕ್ಕೆ ಮಿಣಿ ಹಣಿದು ಬೀಳೆ (ಪ್ರೌಢರಾ. ೧೨-೮). 

[« ಸಂ. ಸಿಂಧುರ] 

ಸಿಂದುರ್ಮ (ನಾ). ಒಂದು ಬಗೆಯ ಹೂವು ಮತ್ತು ಅದರ ಮರ; ಸಿಂಧುವಾರ: 
ಅಲರ್ದಪೊಸ ಸಿಂದುರಂಗಳನಲೆವಳಿಕುಳಮಂ ತಳರ್ಚಿ ತಣ್ಮಲೆವೆಲರೀಯಲೆದಪು 
ವೆಮ್ಮಂತಃಪುರಲಲನೆಯರಂ ಕೋಡು ಸೇಡುಗೊಳ್ತಿನಂ (ಅದಿಪು. ೧೧-೮೮); ಪೂತ ಗೊಜ್ಜಗೆ 
ಗಳ ಸಿಂದು!ಖಾಣಂ. ಧು]ರಂಗಳೊಳಗೋಗರಗಂಪನೆ ಬೀಜುತಿರ್ಪ ಮಲ್ಲಿಗೆಯೊಳರಲ್ಹ 
ಸಂಪಗೆಯೊಳಗ್ಗಲಿಸಿತ್ತು ಬಸಂತಮಾಸದೊಳ್‌ (ಪಂಪಭಾ ೫-೩೦). 

[ಆ ಸಂ. ಸಿಂದುವಾರ] 

ಸಿಂದುರಂಬೊರೆ (ಕ್ರಿ). ಸಿಂಧೂರವನ್ನು ಬಳಿ,-- ಲೇಪಿಸು : ಅವಗಾಹನಕ್ಕೆಂದು 
ಬಂದ ಸೊಕ್ಕಿದಾನೆಗಳ ಸಿಂದುರಂಬೊರೆದ ಸಲಿಲಗಳೊಳಂ . . . ಒಪ್ಪಂಬೆತ್ತ ವೇತ್ರ 
ವತಿಯೆಂಬ ನದಿಯಿಂ ಸುತ್ತುಗೊಂಡಿರ್ಪದಾ ರಾಜಧಾನಿಯೊಳ್‌ (ಕಾದಂಪೂ. ೧೬). 

(ಸಿಂದುರ, (ಆ ಸೆಂದುರ) *- ಪೊರೆ] 


ತಿ ತಿಕ 


೮೫೧೯ 


15 


25 


4s 


ಸಿಂಧು 


1 


ಸಿಂದುವಜಾ (ಕ್ರಿ). ನಾಶವಾಗು; ಧ್ವಂಸವಾಗು: ಕಿಲಿಯಮುಗಿಳಿಯ ಬಸವನಹಳ್ಳಿಯ 
ಪೇಲೆವೆರಿಗೆ ಹೆಟಿಗೆ ಹುರಿಗೆ ಸಿನ್ಹುವಜೌದು ದೇವಳಿಗೆನಾಡ ಎಳ್ಸದಿಮ್ಟರುಪ್ರಭು 
ಗಳಜೆಯಲು (ಎಕ. ೪1, ಚಿಕ್ಕಮ. ೧೫-೧೧; 10747). !ಸಿಂದ್ಕು (< ಸೆಂದು)? -- ಪಲ್‌, 

ಸಿಂದುವಾರ (ನಾ). ಸಿಂದುರೈ: ಮತ್ತೊರ್ವಳ್‌ ಸಿಂದು[ಪಾಉಾಂ. ಧು)ವಾರ 
ಕುಸುಮಸುರಭಿನಿಶ್ಚಾಸೆ . . . ಎನೆ (ಅದಿಪು. ೧೧-೧೧೭ ವ); ಒದವಿದ ತೋರಮಲ್ಲಿಗೆಯ 
ಹಾರದ ಸೂಸಕದಿಂದೆ ಸಿಂದ [ಪಾಠಾಂ. ಧು]ವಾರದ ಚಮರೀಜದಿಂದೆ . . . ಚೆಲ್ಬುವೆತ್ತುದು 
ಕದಳೀದ್ರುಮಗ್ರಧಿತ ಸುಂದರವಂದನಮಾಲಿಕಾವೃತಂ (ಕಾದಂಉ.೨೧೩). 'ಸಿಂಧುವಾರ' 
ಪರಾ. (ಸಂ) 

ಸಿಂದೂರ, "ಸಿಂದುರ' ನೋ. 

ಹಂದೂರ (ನಾ). ಮಂಗಳದ್ರವ್ಯವಾದ ಕೇಸರಿಬಣ್ಣದ ಪುಡಿ; ಚಂದ್ರ: ""ಸಿಂದೂ 
[ಪಾಠಾಂ. ಧೂ]ರಮೆನಲು ಚಂದ್ರಂ'' (ಮಂಗರಾ. ೩೧-೭); ಕುಳಭೂಭೃತ್ಕೂಟದೊಳ್‌ 
ಮಾಣಿಕದೆಳವಿಸಿಲೆಂತಂತೆ ದಿಕ್ಕುಂಭಿಕುಂಭಸ್ಥ ಳದೊಳ್ಳಿಂದೂರಮೆಂತಂತೆ . . . ಪರ್ವಿತ್ತು 

- ದಶರಥವಸುಧಾಧೀಶತೇಜಃಪ್ರಕಾಶಂ (ಪಂರಾಮು. ೩-೧೩); ಸಿನ್ಹೂರದಲ್ಲಿ 

ತೂಳಿಕೆಯನ್ನದ್ದಿ ಹದ ಮಾಡಿಕೊಳ್ಳುತ್ತಿರುವಳು (ಮಂತ್ರಶ. ೨೪-೧೪). . [ಸಂ.] 

ಸಿಂದೂರಬೊಟ್ಟು (ನಾ). ಹೆಂಗಸರು ಹಣೆಯ ಮೇಲೆ (ದುಂಡಾಗಿ) ಇಡುವ 
ಕೆಂಪುಬೊಟ್ಟು: ಇನ್ನೇನು ಸಿಂದೂರಬೊಟ್ಟು ಇಟ್ಟರೆ ಮದುಮಗಳ ಸಿಂಗಾರವೆಲ್ಲ 
ಮುಗಿಯಿತು (ರೂಢಿ). [ಸಿಂದೂರ್ಮ 4 ಬೊಟ್ಟು (ಆ ಬಟ್ಟು)) 

ಸಿಂದೂರಲಾಂಛನ "ಸಿಂಧೂರಲಾಂಛನ' ನೋ. 

ಸಿಂದೂರವಸನ (ನಾ). ಕೆಂಪುಬಣ್ಣದ ಬಟ್ಟೆ; ಅರುಣವರ್ಣದ ವಸ್ತ್ರ: 
ಸಿಂದೂರವಸನಮಂ ಕಳೆದೊಂದು ಸಿತಾಂಬರಮನುಟ್ಟು (ಜಗವ. ೧೨-೮೯). [ಸಂ.1 

ಸಿಂದೆ "ಸಿವನೆ' ನೋ. 

ಸಿಂದೆಜಿ (ನಾ). ಒಂದು ಊರಿನ ಹೆಸರು: ಅಣ್ಣುಗಿಯಾ ಗಾಮಿಗರುಂ ನೀರೆಲ್ಲಿಯಾ 
ಸಿನ್ನೆಗಾಮಿಗರುಂ ಮುಖಮಾಗೆ (ಎಕ. ೪॥. ಶಿಕಾರಿ. ೧೫೪-೧೧: ಸು. 685). (7) 

ಸಿಂಧ,ಸಿಂದ, (ನಾ). ಬಾವುಟ; ಧ್ವಜ: ಪೊಳೆವ ನವಿಲ ಸಿಂಧಂ ಬೆಡಂಗಾಗೆ 
(ಜಗವಿ. ೧೮-೫೧); ಹೂಡಿದರು ರಥವೆರಡನಿವರು ಸಘಾಡದಲಿ ಕಪಿ ಗರುಡಸಿಂಧವ 
ಜೋಡಿಸಿದರು (ಕುವ್ಮಾಆ. ೨೦-೨೧); ಸಿಂಧ ಸೀಗುರಿ ಛತ್ರ ಚಾಮರ ಪತಾಕೆಗಳ್ಳಂದಣಿಸಿ 
(ಜೈಮಿಭಾ. ೨೨-೫). ಸಿಂದ,: ಅಂತುಭಯಬಲಮುಂ . . . ಮಿಳಿರ್ದು ಮಿಳ್ಳಿಸುವ ಪೆಸರ 
ಕುಜ್‌ಪಿನ ಪಳಯಿಗೆಗಳುಂ ಸಂದಣಿಸಿ ಮುಂದೆ ನಿಂದ ಪಲವುಂ ಸಿಂದಂಗಳುಂ |ಪಾಠಾಂ. 
ಚೆಂದಮುಂ।] (ಪಂರಾಮಾ. ೧೩-೩೪ ವ);ಮುಗಿಲ ಮುಟ್ಟುವ ವೈಜಯಂತಿಗಳಿಂ ನವದುಗುಲದ 
ನೇಜಯದಿಂದ ಸೊಗಯಿಪ ಸಿಂದಂಗಳಿಂದ ಸ್ವಯಂವರ ಮಿಗೆ ರಂಜಿಸಿದುದು 
(ರಾಮವಿ. ೭-೩೨). (ನ ಸಂಸ್ಕ ತಮೂಲವಿರಬಹುದೆಂದು ತೋರುವ ಈ ಶಬ್ದವು 
ಸಂಸ್ಕೃತಕೋಶಗಳಲ್ಲೆಲ್ಲೂ ದೊರಕಿಲ್ಲ) 

ಸಿಂಧಮ್ಮನಾಡು (ನಾ). ಒಂದು ಪ್ರದೇಶದ ಹೆಸರು : ಸಿನ್ನಮ್ಮನಾಡ ಬವರದೊಳು 
ಕೆಲ್ಲೀಗೆಟ್‌ಯ ತುಟುಂಗಳೊಳೆ ೩೬೫ ಸತ್ತ (ಎಕ. ೪, ಆರಸೀ. ೯೯-೪; ಸು. 890). 

(2 + ನಾಡು] 

ಸಿಂಧು (ನಾ). ೧. ಕಡಲು; ಸಮುದ್ರ: ಶ್ರೀವರ್ಧಮಾನಪ್ರವರಮುನಿಜನಾನಂದ 
ಸಂಸ್ತುತ್ಮ ಫಿಂಧುಸ್ತೋಮಾಳಂಕಾರಿತಾಂಭೋನಿಧಿ ನಿರುಪಮಬೋಧಾಕರಂ (ಸುಕುಮಾ. 
೧-೧);ಸಿಂಧೂಪರೀತಭೂತಳಮನೀಟ್ದುಕೊಳಲ್ಕರಚಕ್ರದಿಂ ಜರಾಸಂಧನ ಕಂಠಮಂಕೆಡೆಯೆ 
ಕೇಶವನಿಟ್ಟಪನೆಂದು ತೋರ್ಪವೋಲ್ಲಂಧಗಜೇಂದ್ರಯಾನೆ . . . ಕಂಕಣದಿಂದಿಡುವಳ್‌ 
ವಿನೋದದೊಳ್‌ («ಅರ್ಧನೇ. ೭-೪೧); ದುರ್ವಾಸಮುನಿಶಾಪದಿಂದಂದು ಪೋದ 
ಸುರರರ್ವಮಂ ಬೇಡಿ ಮಧಥಿಯಿಸಿದೊಡಂ ತತ್ಸಿಂಧು ಪೂರ್ವಾಮರಾಮರರ ಬಲ್ವಾವ 
ಪಿಡಿಸುತುಚ್ಚೈಶ್ಶ,ವಮೆನಿಪ್ಪ ಹಯವ ಸರ್ವಬಾಧೆಯೊಳಿತ್ತಂ (ಭಾವಚಿಂ. ೭-೧೨). 
೨. ನದಿ; ಹೊಳೆ: ಪೊಳೆವೆಳದಿಂಗಳೊಳ್ಳುಅಾೌಗಳಿಂ ಸುರಸಿಂಧುವ ಶೀಕರಂಗಳಿಂ 
ಜಳನಿಧಿಯಲ್ಲಿ ಮಾರ್ಪೊಳೆವ ತಾರೆಗಳಿಂ ಸಮೆದಂತೆ . . . ಎಸೆದುದುಜ್ವಳಮೌಕ್ತಿಕ 
ಹಾರಮಂಡಲಂ (ಕಾದಂಲ. ೧೦೬): ಸಿಂಧುವನು ಹಿಮಗಿರಿಗೆ ಹಿಂದಿರುಗಿ ಬೇರೊಂದು 
ಚೆಂದದಲಿ ಪರಿದು ಬಾರೆಂದಾಣತಿಪೆಯಾ? (ಮಂಕುಕ. ೮೭೬). "ಸುರಸಿಂಧು' ಪರಾ. 


— 


ಸಿಂಧು 


೩. ಒಂದು ನದಿಯ ಹೆಸರು: ಇರಾವತಿಯೆಂಬ ಸಿಂಧುಯೆಂಬ ಶತಾದ್ರಿಯೆಂಬ 
ನದಿಗಳ ತೀರದ ದೇಶದೊಳ್‌ ಪುಟ್ಟಿದ ಸ್ತ್ರೀ (ಕಾಮಶಾ. ೨೧೮); ಸಿಂಧು ಎಂಬುದರ ಬದಲಾಗಿ 
ಹಿಂದು ಎಂದು ಅಪಬ್ರಂಶವಾಗಿ ಆ ನದಿಯ ಪ್ರದೇಶಕ್ಕೆ ಹಿಂದುಸ್ಥಾನವೆಂಬ ಹೆಸರು 
ಮೊದಲು ಬಂದು ಇತ್ತಿತ್ತ ಇಡೀ ಹಿಂದುಸ್ತಾನಕ್ಕೆ ಬಂದಿರಬಹುದೆಂದು ಕೆಲವರು 


2 


೮೫೨೦ 


ಸಿಂಧುರಸ್ಕಂಧ 


| ಸಿಂಧುನಂದನೆ (ನಾ). ಸಾಗರಪುತ್ರಿ; ಲಕ್ಷ್ಮಿ. 


ಸಂಧುನಂದನೆಯಾಣ್ಮ ನ. ಲಕ್ಷ್ಮಿಯ ಪತಿ; ವಿಷ್ಣು: ಸಿಂಧುನಂದನೆಯಾಣ್ಮ 
ಪರಮೇಷ್ಠಿ ಶತಧರ್ಮವಂದಿತಪದಾಂಭೋಜ ಒಲಿದು ಪಾಲಿಪುದೆನ್ನ (ಪ್ರೌಢರಾ. ೧೭-೧). 
(ಸಂ. ಸಿಂಧುನಂದನಾ। 


ಅನ್ನುತ್ತಾರೆ (ಮುಂಬಯು. ೪-೧೧೦). ೪. ಒಂದು ದೇಶದ ಹೆಸರು; ಸಿಂಧೂನದಿಯ | 5| ಸಿಂಧುನದಿ (ನಾ). ವ ಸಿಂಧು ೩: ಸಿಂಧುನದೀತೀರಂಬಿಡಿದು ಪೋಗಿ , . . ಸಿಂಧು 


ತೀರದ ಪ್ರಾಂತ: ಲಾಳ ಬರ್ಬರ ಪಾಂಡ್ಕ ತುರುಕುಣ್ಮ ತುಳುವ ನೇಪಾಳ ಸಿಂಧು 

೬ ೬ ಇಂತೆಸೆವೆ ಛಪ್ಪನ್ನದೇಶದೊಳಧಿಕಸೀಮಂತಮಣಿಯೆನಿಪ ಕುಂಶಳದೇಶ ಮೆಚೆವುದು 
(ಪ್ರೌಢರಾ. ೧-೩೧); ಮರಳಿ ಕೃಷ್ಣಾರ್ಜುನರ್ಸಿಂಧುದೇಶದ ಮೇಲೆ ಗಜನಗಂಗೈತಂದರು 
(ಜೈಮಿಭಾ. ೩೨ ಸೂಚನೆ). ೫. ಸಿಂಧುದೇಶಕ್ಕೆ ಸೇರಿದ ಜನ ಮತ್ತು ಅಲ್ಲಿಯ ರಾಜ: 
ಇದಿರೆ ಶಕಟವ್ಮೂಹವದಜಗ್ರದಲಿ ದುಶ್ಶಾಸನನು ಕೆಲಬಲದೊದವಿನಲಿ ಬಾಹ್ಲಿಕನು 
ಸೌಬಲ ಸಿಂಧು ಮಾಗಧರು (ಕುವ್ಮಾದ್ರೋ. ೯-೧೮); ನಿಜಹರ್ಷದುರ್ವಿನಿಂದೀ 
ಸಿಂಧುನೃಪನೆರಡು ಕುದುರೆಗಳನುರ್ವರಾಧಿಪಗೀಯಲು (ಭಾವಟಂ. ೭-೧೨); " ಜನಪದಭೇದ 
ವಾರ್ಥಿ ನದಿಯೆಂಬಿವು ಸಿಂಧು ಸಮಾಖ್ಮ'' (ನಾನಾರ.೭೧). ೬. ಬೆಣ್ಣೆಯನ್ನು ತೆಗೆದ 
ಮಜ್ಜಿಗೆ; ತಕ್ರ : ಮೊಸರ ನಾಲ್ಕಳೊಳೊಂದು ಬಾಗೆ ನೀರೆಟೌದುಕೊಂಡದನು ಕಡೆದು 
ಅನುಮಾಡೆ ಸಿಂಧು [ಪಾಠಾಂ. ದು!ವೆಸರಾಯ್ತು (ಸೂಪಶಾ. ೨-೧೩); ಮೂರು ಭಾಗ 
ಮೊಸರು ಒಂದು ಭಾಗ ನೀರನೆರೆದು ಬೆಣ್ಣೆಗಳೆದ ಮಜ್ಜಿಗೆ ಸಿಂಧುವೆಂಬುದು, ಇದಕ್ಕೆ 
ತಕ್ರವೆಂದು ಹೆಸರಿದೆ (ಭೀಮಸೂ. ೨೮). ೯. [ಸಂಗೀತ] ಒಂದು ರಾಗದ ಹೆಸರು: 
ರಾಮಕ್ರಿಯೆ . , . ಸಿಂಧು . . . ಮಧ್ಯಮಾವತಿಯೆಂಬ ಮೂವತ್ತಾಜುರಾಗಂಗಳೇ 
ಮುಖ್ಯಮಾಗಿ . . . ಪ್ರಸಿದ್ಧಗೊಂಡಿರ್ಪವು (ವಿವೇಕ. ೨೬೪). [ಸಂ.) 


[ 
| 
| 
| 


(ಕ 
| 


| 


ದೇವಿಯಿಂದಂ ಸಿಂಧುಜಳಂಗಳೊಳಬಭಿಷಿಕ್ತನಾಗಿ (ಆದಿಪು. ೧೬-೬೭ವ). (ಜೆಂ. ಸಿಂಧುನದೀ। 


ಸಿಂಧುಪತಿ (ನಾ). ೧. ನದಿಗಳ ಒಡೆಯ; ಸಮುದ್ರ: ಸ್ಕಂಧಾವಾರೇಭ 


ಮದೋಬ್ಲಂಧಾಎಲೆಯಂ ಕವೇರಕನ್ನಿಕೆಯಂ ಶತ್ಸಿಂಧುಪತಿಗಿಂಬಿನಿಂದತಿಸಂಧಿಸಿದಂ 
ನೃಪತಿ ಬಿಟ್ಟು ತದುಭಯತಟದೊಳ್‌ (ಶಾಂಿಪು ೧೧-೨). ಪಿ. ಸಿಂಧುದೇಶದ ರಾಜ; 
ಜಯದ್ರಥ. ಸಂ. 


| ಸಿಂಧುಪುತ್ರ (ನಾ). ನದಿಯ ಮಗ; ಭೀಷ್ಮ; ಗಾಂಗೇಯ: ರಾಜ್ಯಂ ನಷ್ಟ 


ರಾ(ಜ।ಮಾದುದರ್ಕೆ ಮಮ್ಮಲಮಜುಗಿ ಯೋಜನಗಂಧಿ ಸಿಂಧುಪುತ್ರನನಿಂತೆಂದಳ್‌ 


(ಪಂಪಭಾ. ೧-೮೦ ವ). ಸಂ.) 


| ಸಿಂಧುಪೂರ (ನಾ). ಸಮುದ್ರದ ಅಥವಾ ನದಿಯ ಪ್ರವಾಹ: ಸೌಂದರ್ಯ 


ಬಾಂಧವ್ಮಗಳನು ಬರಿದೆನಲಹುದೆ . . . ಸಿಂಧುಪೂರದಿ ಬಿದ್ದವರೊಳೊಬ್ಬರೊಬ್ಬರನು 
ಅಂದಿಕೊಳಲದು ಬರಿದೆ? (ಮಂಕುಕ. ೩೯೨). [ಸಂ.) 

ಸಿಂಧುಪ್ಲವ (ನಾ). ಎ ಸಿಂಧುಪೂರ: ಸಮಸ್ತಸುರಕೋಟಿ ಹೇಮಘಟಕೋಟಿಯಿಂ 
ಮಿಸಿಸೆ ದುಗ್ಗಸಿಂಧುಪ್ಲವಂ ಶ್ರಮಾಂಬುಲವಮೊಂದುಮಂ ನಿನಗೆ ಪುಟ್ಟಿಸಲ್ಮಾರ್ತುದಿಲ್ಲಂ 
(ಆದಿಪು. ೧೩ -೮೩). (೫೦.] 


ಸಿಂದ್ದು (ನಾ). ೧. ಕಾನೂನಿನ ಪ್ರಕಾರ ಒಪ್ಪಿತವಾದುದು, - ಸಾಧುವಾದುದು: | 20| ಸಿಂಧುಬಂಧನ (ನಾ). ೧. ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವಿಕೆ ; ಸೇತುಬಂಧನ. 


ರಾಮಕೃಷ್ಣನ ಬುದ್ದಿಗೆ ಅಷ್ಟು ಸ್ವಾಸ್ತೃವಲ್ಲವೆಂದೂ . . . ಆತ ಬರಕೊಟ್ಟ 
ರಿಕಾರ್ಡುಗಳಾವುವೂ ಸಿಂಧುವಲ್ಲವೆಂದೂ ಒಂದು ಪ್ರಕಟಣೆಯ ಜಾಹೀರು ಕೊಡಬೇಕು 
(ತ್ಕಾಗಮ. ೭೨). ೨. ಸಫಲವಾದುದು; ಸಾರ್ಥಕವಾದುದು: ಒಂದೆ ಮಂತ್ರದಲಿ 
ಎಲ್ಲರ ಕೊಂದು ಮಂತ್ರಶಕ್ತಿಯನು ಮಾಡುವೆ ಸಿಂಧು (ಕೋಗಿಲೆ. ೨೧-೬೬). 
ಸಿಂಧುಮಾಡಿಸು ಎ ಕಾನೂನಿನ ಪ್ರಕಾರ ಒಪ್ಪಿತವಾಗುವಂತೆ ಮಾಡು; 

ಕಾನೂನುಬದ್ಧವಾಗುವಂತೆ ಮಾಡು: ಅದು ಕಾಯಿದೆಗೆ ಸರಿಯಾದ ರೀತಿಯಲ್ಲಿ 
ಬರೆದಿದೆ. ಅದನ್ನು ಕೋರ್ಟಿನಲ್ಲಿ ಹಾಜರುಪಡಿಸಿ ಸಿಂಧುಮಾಡಿಸಬೇಕೆಂದು ನನಗೆ 
ತಿಳಿಸಿದ್ದಾರೆ (ನಷ್ಕಾಮ. ೧೭೧). ಸಿಂಧುವಾಗು ಎ ಕಾನೂನಿನ ಪ್ರಕಾರ ಒಪ್ಪಿತವಾಗು,- 
ಊರ್ಜಿತವಾಗು, - ನಿಲ್ಲು: ಈ ಅಬಿಪ್ರಾಯ ಸಿಂಧಿವಾಗಲಾರದು 
(ತುಳುನಾ. ೨೦); ಸಬ್‌ರಿಜಿಸ್ಟಾರರವರ ಸಮಕ್ಷಮ ರಿಜಿಸ್ಟ್ರಾದರೆ ಸಿಂಧುವಾಗುವುದೆಂಬ 
ಕಾನೂನು ಬಳಕೆಗೆ ಬಂತು (ಗಂಗಾಳ. ೬೬). 17) 

ಸಿಂಧುಜ (ನಾ). ೧. ಕಡಲಿನಿಂದ ಉತ್ಪತ್ತಿಯಾದುದು. ೨. ಚಂದ್ರ. 
೩. ನೀರಿನಲ್ಲಿ ಹುಟ್ಟಿದುದು; ಜಲಚರ. ೪. ಕಲ್ಲುಪ್ಪು; ಸೈಂಧವಲವಣ. 
೫. ಸಿಂಧುದೇಶದಲ್ಲಿ ಹುಟ್ಟಿದುದು. (ಸಂ. 

ಸಿಂಧುತನ (ನಾ). ಸಾರ್ಥಕ್ಕ; ಸಫಲತೆ: ಸಾಧಕದಿ ತಿಳಿದೆಲ್ಲ ಕುಟಿಲವ 
ಛೇದಿಸೀಗನ್ಮೋನ್ಮದಲಿ ನಿಜಸಾಧುಗಳ ನೆರೆ ಭಜಿಸಿ ಪಡೆ ನೀ ಸಿಂಧುತನವನ್ನು 
(ಪಶುಭಾ. ೧-೮). (ಸಿಂಧ್ಲು + - ತನ] 

ಸಿಂಧುತೋಯ (ನಾ). ಸಮುದ್ರದ ನೀರು; ಸಾಗರದ ಜಲ: ಚರವಿಕ್ಷೋಭಿತ 
ಸಿಂಧುತೋಯಶಿಶಿರಂ . . . ಚೆಕ್ರಿಯನಾಬ್‌ಸಿತ್ತು ವಿಜಯಾರ್ಧೋಪಾಂತಮಂದಾನಿಳಂ 
(ಅದಿಪು. ೧೩-೯): ಬಿಟ್ಟೆ ಅಗಿದ ವಂಜುಳಪ್ರಕರಮಂ ಪರಿವರ್ಧಿಪ ಸಿಂಧುತೋಯದಂತೆ 
- .* ರಾಜಲೀಲೆ ಕಣ್ಣೆಚೆದುದು ಪುಷ್ಪದಂತಮಹಿಪಾಳನೊಳ್‌ (ಪುಷ್ಪಪು. ೧೩-೬). [ಸಂ.] 

ಸಿಂಧುದ್ವಾರ (ನಾ). ಸಮುದ್ರದ ಮುಂಭಾಗ : ನಿಜವಿಜಯಕುಂಜರಂಗಳಂ 
ವಿಹಾರಿಸಿ ಬಂದು ಸಿಂಧುದ್ವಾರದೊಳ್‌ ಸಮುದ್ರಕಲ್ಲೋಲಲೀಲಾಂದೋಳಿತವನ 
ದೇವತಾಂದೋಳನಾನುಕಾರಿ ತಾಂಬೂಲಲತಿಕಾಲಂಬಕ್ರಮುಕಮುಂ (ಆದಿಪು. ೧೩-೩ ವ); 
ಅಂತು ಬಂದು ಶಾಂತೀಶ್ವರಂ ನಿಜವಿಜಯಸ್ಕಂಧಾವಾರಮಂ ಸಿಂಧುದ್ವಾರಕ್ಕಿದಿರಾಗಿ 


ಬೀಡಂ ಬಿಡಿಸಿ (ಶಾಂತಿಪು. ೧೧-೧೯ ವ). ([ಸಂ.) 


೨. ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದವನು; ರಾಮ: ಕುಂದಕುಟ್ಮಲರದನ 
ಪರಮಾನಂದ ಹರಿ ಗೋವಿಂದ ಸನಕಸನಂದವಂದಿತ ಸಿಂಧುಬಂಧನ ಮಂದರಾದ್ರಿಧರ 
(ಹರಿಸಾ. ೧೨). (ಸಂ.] 

ಸಿಂಧುಬಿಂದುನ್ಯಾಯ (ನಾ). [ತರ್ಕಶಾ] ಲೌಕಿಕನ್ಮಾಯಗಳಲ್ಲಿ ಒಂದು; 
೫ "ಪರಮಾತ್ಮಪ್ರಾಪ್ತಿಯೆಂಬ ಮೋಕ್ಷಕ್ಕೆ ಹೋಲಿಸಿದಾಗ ಅಭ್ಯುದಯ 
ವೆಂಬುದು ಸಮುದ್ರದಲ್ಲಿ ಒಂದು ಬಿಂದುವಿದ್ದಂತೆ' ಎಂಬ ಅಭಿಪ್ರಾಯ: ಈ 
ಪರಮಾತ್ಮಪ್ರಾಪ್ತಿಯೆಂಬ ನಿಶ್ಶ್ಚೇಯಸ್ಸಿನಲ್ಲಿ ಅಭ್ಕುದಯವೆಂಬ ಫಲವು ಸಿಂಧುಬಿಂದು 
ನ್ಯಾಯದಿಂದ ಅಡಗಿರುವುದೆಂದು ತಿಳಿಯಬೇಕು (ಹಿಂದಸಾ. ೧೬೪). [ಸಂ.1 

ಸಿಂಧುರ (ನಾ). ೧. ಆನೆ; ಗಜ: ವಜ್ರದಂಶಚಕ್ರವರ್ತಿಯುಮನಂತಸಾಮಂ 
ತಾಂತಃಪುರಪರಿವಾರಪರಿವೃತನುಂ ಬಂಧುರಗಂಧಸಿಂಧುರಾರೂಢನುಮಾಗಿ (ಆದಿಪು. 
೪-೨೩ ವ); ನರಲುತ್ತುಂ ಪೊರಳುತ್ತುಮಿರ್ಪ ಭಟರಿಂ ಪಿಟ್ಟಾದ ಪೀಯಾದ ಸಿಂಧುರದಿಂ 
(ಪಂರಾಮಾ. ೯-೧೨೪). ೨. ಒಬ್ಬ ರಾಕ್ಷಸನ ಹೆಸರು;ಗಜಾಸುರ: ಸಿಂಧುರಜಟಾಭಸ್ಮ 
ಶಾರ್ದೂಲಾಂಧ . . . ಜಲಂಧರ ಪ್ರಮುಖಾಸುರರನಪಹರಿಸನೇ ಹರನು (ಬಸಪು. 
೫೪-೫೬). ೩. (ಗಣಿತ। ಎಂಟು ಎಂಬ ಸಂಖ್ಯೆಯ ಸಂಕೇತ: ""ಗಗನಾಂಬರಂ 
ವ್ಯೋಮ ಸಿಂಧುರಂ ಲೋಚನಂ ನಗಮ್ಮೆಕ್ಕಮೆಂಬ ಸಂಖ್ಯೆಗಳು ಕೃತಯುಗಮಕ್ಕು'' 

[ಸಂ.1 

ಸಿಂಧುರಂಗ (ನಾ). ಸಮುದ್ರತೀರ: ಸಿಂಧುರನಗರದಿಂದೆ ನಡೆತಂದು ಪವನಜಂ 
ಸಿಂಧುರಂಗದೊಳೆಸೆವ ದ್ವಾರಕೆಯೊಳ್ಕೆದೆ (ಜೈಮಿಭಾ. ೬ ಸೂಚನೆ). (ಸಂ) 

ಸಿಂಧುರಘಟೆ (ನಾ). ಆನೆಗಳ ಗುಂಪು,-- ಸಮೂಹ : ಸಿಂಧುರಘಟಾಸಂದೋಹದಿಂ 
. * : ಸೇನಾಚಕ್ರಮೇನೊಪ್ಪಿತೋ (ಪಷ್ಪಪು. ೧೪-೪೬). (ಸಂ. ಸಿಂಧುರಘಟಾ] 

ಸಿಂಧುರವಿರೋಧಿ (ನಾ). ಆನೆಗೆ ವೈರಿಯಾದುದು; ಸಿಂಹ. 

ಸಿಂಧುರವಿರೋಧಿಪೀಠ - ಸಿಂಹಪೀಠ; ಸಿಂಹಾಸನ: ಸಿಂಧುರವಿರೋಧಿಪೀಠಂ 
ಗಂಧಕುಟೀಮಧ್ಯದಲ್ಲಿ ಸಿರಿಯಂ ಪಡೆಮಾತೇಂ ಧರಿಯಿಸಿ ಕಮಲದ ತೆಜದಿಂ ಧಾರ್ಮಿಕ 
ನಿಕರಮಧುಕರಮನೇನೆಜಗಿಸಿಶೋ (ಪಾರ್ಶ್ರಪು. ೧೬-೭೪). "ಗಜವೈರಿಪೀಠ' ಪರಾ. 
(ಸಂ. ಸಿಂಧುರವಿರೋಧಿನ್‌] 
ಸಿಂಧುರಸ್ಕಂಧ (ನಾ). ಆನೆಯ ಹೆಗಲು,- ಭುಜ; ಗಜಸ್ಕಂಧ: ಆ ಮಹೇಂದ್ರಂ 


(ಮಂಗರಾ. ೨೨-೧೪). 


ಹಿಂಧುರಾಜ 


ಗರ್ವಾಂಧಂ ಸಿಂಧುರಸ್ಕಂಧದಿನಿಬೌದು (ಟುದ್ರಪು. ೫-೧೧೨). 
ಸಿಂಧುರಸ್ಕಂಧಪೀಶ ಎ ಆನೆಯ ಬೆನ್ನಿನ ಮೇಲೆ ಕುಳಿತುಕೊಳ್ಳಲು ಹಾಕುವ 

ಭದ್ರಾಸನ; ಅಂಬಾರಿ: ರಾಜ್ಕಲಕ್ಷ್ಮೀಲೀಲಾಲಂಬನಮೆನಿಸಿದ ಬಿಸುಗೆಯ 
ಮತ್ಪಾಲಂಬನಮನವಳಂಬಿಸಿ ಸಿಂಧುರಸ್ಕಂಧವೀಳದೊಳ್‌ ಸುಖಾಸೀನನಾಗಿರ್ದಾಗಳ್‌ 
(ಆದಿಪು. ೪-೧೦೨ ವ). [೫ಂ.) 

ಸಂಧುರಾಜ (ನಾ). ೧. ನದಿಗಳ ಒಡೆಯ; ಸಾಗರ: ತೊಳತೊಳಗಿ ಬೆಳಗುವ 
ನದೀವಧುಗಳುಳ್ಗದಡು ತಿಳಿದು ನಿಜಕಾಂತನಾಗಿಹ ಸಿಂಧುರಾಜನಂ ನೆರೆಯದಿರರೆಂ 
ಬೊಲಾಯ್ತು (ಜೈಮಿಭಾ. ೨೫-೪); ಸಿಂಧುರಾಜನ್ಮಮದಸಿಂಧುರಹರ್ಯಕ್ಷ ಪರಾಕು 
(ಯಾದಚಂ. ೩-೧ ವ). ೨. ಜರಾಸಂಧ. (ಸಂ. 

ಸಿಂಧುರಾನನ (ನಾ). ೧. ಆನೆಯ ಮುಖ; ಗಜಮುಖ. ೨. ಆನೆಯ ಮುಖ 
ವುಳ್ಳವನು; ಗಣಪತಿ: ಮಂದಹಾಸಾಸ್ಕದಿಂದೆಂದನಾ ಪರಮೇಶನಿಂದು ನಿನ್ನಯ 
ಶಿಷ್ಕನಷ್ಟೂತಿಯಂ ಕರೆಸಿ ಸಿಂಧುರಾನನಮಾತೆಗೀಗ ರಾಗವನು ಕೇಳಿಸುವದೆಂದುಳೆ 
ನೇಮಿಸೆ (ಪ್ರೌಢರಾ. ೭-೩೧). [ಸಂ.) 

ಸಿಂಧುರಾಮಕ್ರಿಯೆ (ನಾ). [ಸಂಗೀತ] ಒಂದು ರಾಗದ ಹೆಸರು: ಹಾಗೆಯೇ 
ಶೈವಪಂತುವರಾಲಿಯ (ಮೇಳದ)ಲ್ಲಿ ಸಿಂಧುರಾಮಕ್ರಿಯಾ (ಚತುಪ್ರ. ೧೩೦). 

(ಸಂ. ಸಿಂಧುರಾಮಕ್ರಿಯಾ] 

ಸಿಂಧುರಾಸನ (ನಾ). ಗಜಲಾಂಛನವನ್ನುಳ್ಳ ಪೀಠವನ್ನು ಹೊಂದಿದವನು: 
ಕನಕಚ್ಛಾಯನಜೇಯಸಂಹನನನೂನಸ್ವಾಪದೇಯಾದಿನಾಥಂ . . . ಸಿಂಧುರಾಸನನಬ್ಹಾ 
ಯತನೇತ್ರನೀಗಭಿಮತಂ ಸರ್ವಾಹ್ನಯಕ್ಷಂ (ಸುಕುಮು. ೧-೯). (ಸಂ. 

ಸಿಂಧುರಿಪು (ನಾ). ಸಮುದ್ರದ ವೈರಿ; ಅಗಸ್ತ್ಯಯಷಿ: ಸಿಂಧುರಿವು ಗಾರ್ಗ್ಯ 
ಗಾಲವ ಕಪಿಲ ಮುದ್ಗಲ ಮುನೀಂದ್ರ ಗೌತುಮ ರೋಮಶಾದಿಗಳ್‌ ಶಿಷ್ಕಗೂವೃಂದ 
ಬಂದರಲ್ಲಿಗೆ (ತುರಂಗ. ೭೯-೩). [ಸಂ.) 

ಹಿಂಧುಲವಣ (ನಾ). ಘನರೂಪದಲ್ಲಿ ಖನಿಜವಾಗಿ ದೊರೆಯುವ ಒಂದು 
ಬಗೆಯ ಅಡಿಗೆ ಉಪ್ಪು; ಕಲ್ಲುಪ್ಪು; ಸೈಂಧವಲವಣ. ಸಂ.) 

ಸಿಂಧುವರಾಳಿ (ನಾ). [ಸಂಗೀತ] ಒಂದು ರಾಗದ ಹೆಸರು: ಸಿಂಧುವರಾಳಿ ಕನ್ನಡ 
ವರಾಳಿ ದ್ರಾಮಿಡವರಾಳಿ ಪ್ರಭಮವರಾಳಿಯೆಂಬ ನಾಲ್ಕು ರಾಗಂಗಳುಂ ಉಪಾಂಗ 
ವರಾಳಿಗಳು (ವಿವೇಕ. ೨೩೪). [ಸಂ. ಸಿಂಧುವರಾಲೀ?] 

ಸಿಂಧುವಾರ (ನಾ). ಒಂದು ಬಗೆಯ ಹೂವು ಮತ್ತು ಅದರ ಮರ: ಮಲ್ಲಿಕಾ 
ಬದ್ಧಕುಟ್ಮಳಾಡಂಬರಕದಂಬಸಾನಂದಾರವಿಂದವಿಕಸಿತಸಿಂಧುವಾರಪ್ರಬುದ್ಧಲೋಧ್ರಂ 
ಗಳಿಂ (ಆದಿಪು. ೭-೩: ಎ); ಪ್ರೌಢೆಯರಾದ ವನಿತೆಯರೊದೆದೊಡೆ ಮುಖಪ್ರಸನ್ನತೆ 
ಕಂಡರೆ ಕ್ರಮದಿಂ ಕುಸುಮಿತಂಗಳಪ್ಪ ಅಶೋಕ . . . ಸಿಂಧುವಾರ... ಚಂಪಕಂಗಳೆಂಬ 
ದಶದೋಹಳವೃಕ್ಸಜಾತಿಗಳುಂ (ಎವಕ. ೨೧೨). ([ಸಂ. 

ಸಿಂಧುಶಯನ (ನಾ). (ಕ್ಷೀರ) ಸಾಗರದಲ್ಲಿ ಮಲಗಿರುವವನು; ವಿಷ್ಣು: ಒಂದೆ 
ಮನದಲಿ ಸಿಂಧುಶಯನೆ ಮುಕುಂದ ಎನೆ ಎಂದೆಂದು ವಾಸಿಪನಾ ಮಂದಿರದೊಳಗೆ 
(ಪುರಂದ. ೧-೧೪೭-೧). [ಸ2.) 

ಸಿಂಧುಶುಕ್ತಿ (ನಾ). (ಸಮುದ್ರದ) ಕಪ್ಪೆಚಿಪ್ಪು: ಕಣ್ಮುಚ್ಚಿದೆವೆಗಳಿಂ ಸ್ರವಿಸಿದತ್ತಶ್ರು 
ಶೋಕದ ಸಿಂಧುಶುಕ್ತಿಯಿಂ ನಿಶ್ಶಬ್ದತಾಬಿಂದುಮುಕ್ತಾಫಲಗಳುಕ್ಕಿ ಸುರಿವಂತೆ 
(ಶ್ರೀರಾಮಾ. ೬೬-೪೦೧). ಸೆಂ.) 

ಸಿಂಧುಸಂಗಮ (ನಾ). ನದಿಯು ಸಮುದ್ರವನ್ನು ಸೇರುವ ಸ್ಥಳ: ""ಸಂಭೇದಃ, 
ಸಿಂಧುಸಂಗಮಃ - ನದಿಗಳ ಕೂಡಿಕೆ ಹೆಸರು. ಕಡಲಿನೊಳು ಹೊಳೆಯ ಕೂಡ್ಲು, 
ನದೀಸಂಗಮ'' (ಸದ್ಮಾಂತಿ. ೮೮). ಸಂ. 

ಸಿಂಧೂತ್ಮ (ನಾ). ಕಡಲಿನಿಂದ ಉತ್ಪತ್ತಿಯಾಗುವ ಲವಣ; ಕಡಲುಪ್ಪು; 
ಸೈಂಧವಲವಣ: ""ಸಿಂಧೂತ್ಮಂ, ಮಾಣಿಮಂಥಂ, ಸೈಂಧವಂ, ಲವಣೋತ್ತಮಂ - 
ಈ ೪ ಸೈಂಧವಂ'' (ಹಲಾಯು. ೧೦೦-೪೬೦); ಹಿಪ್ಪಲಿ ಸಿಂಧೂತ್ಮಂ ಸದಗುಪ್ಪೆ ಮರಿಚಮಗ್ನಿ 
ನಾಗರಂ ವಾಸಿತದಿಂದೊಪ್ಪುವ ಕಳ್‌ ಪ್ರತಿಪಾನಕಮಪ್ಪುದು ತುರಗಕ್ಕೆ (ಅತ್ವತಾ. ೭-೮೮). 

[ಸಂ.1 


೮೫೨೧ 


|, ಸಿಂಧೂರ, 


ಸಿಂಪಿಗೆಯಪುಲ್‌ 


ಹಿಂಧೂದ್ಭವ (ನಾ). ೧. = ಸಿಂಧೂತ್ವ: ಹಿಪ್ಪಲಿ. . . ವಿಳಂಗಾಗ್ನಿಲೋಧ್ರ 
ಸಿಂಧೂದ್ಭವಮಂ ತಪ್ಪದೆ ಸಮಮಾಗಿರೆ ಯೋಜಿಪ್ಪುದು (ಅಶ್ವಶಾ. ೭-೮೪). ೨. ವ ಸಿಂಧು 
ಪುತ್ರ : ಮೇರೆಯೊಳ್‌ ವಾರ್ದಿ ಸೌಚವ್ರತದೊಳ್‌ ಸಿಂಧೂದ್ಭವಂ ಸತ್ಮದೊಳಿನತನಯಂ 
ಸೌರ್ಯದೊಳ್‌ ಭೀಮಸೇನಂ (ಎಕ. ೪ ನಗರ. ೩೫-೨೮; 1077). [ಸಂ.] 

“ಸೆಂದುರ' ನೋ. 

ಸಿಂಧೂರ "ಸಿಂದುದ' ನೋ. 

ಸಿಂಧೂರತಿಲಕ (ನಾ). ಹಣೆಯ ಮೇಲಿಡುವ ಕೆಂಪುಗುರುತು, - ಕುಂಕುಮದ 
ಬೊಟ್ಟು: ಇದು ಮೂಡಣಂಗನೆಯ ಸಿಂಧೂರತಿಲಕವೋ (ಹಚಕಾ. ೩-೮6). 

[ಆ: ಸಂ. ಸಿಂದೂರಶಿಲಕ] 


10| ಸಿಂಧೂರಲಾಂಛನ, ಸಿಂದೂರಲಾಂಛನ (ನಾ). ಧ್ವಜದಲ್ಲಿ ಆನೆಯ ಗುರುತುಳ್ಳ 


18 


ವನು: ಅಟ್ಟಕುಳಭೂಷೂಂ ಸಿಂಧೂರಲಾಂಛನಂ ಸಫಳೀಕೃತವಿದ್ವಜ್ಜನಾಭಿವಾಂಛನಂ 
(ಕೊಲ್ಹಾಶಾ. ೨೩-೧೧; 578 7). ಸಿಂದೂರಲಾಂಛನ: ವೈರಿಕುಳವಿಳಯಾಂತಕವಿಭೀಷಣಂ 
ಸಿಂದೂರಲಾಂಚೈನಂ (ಸೌ 706, ೫೦-೫; ಸು. 1070). [ಆ ಸಂ. ಸಿಂಧುರಲಾಂಛನ] 

ಸಿಂಪಡಿಸು, ಸಿಂಪರಿಸು, ಸಿಂಬಡಿಸು (ಕ್ರಿ). ೧. ಸಿಂಚನೆ ಮಾಡು; ತಳಿ; ಚಿಮುಕಿಸು: 
ಕಮಂಡಲೋದಕವನ್ನಭಿಮಂತ್ರಿಸಿ ಅವಳ ಮೇಲೆ . ಸಿಂಪಡಿಸಿದನು (ಶ್ರೀರಾಪ. ೭೨); 
ಸೆಗಣಿನೀರು ಸಿಂಪಡಿಸಿ ಆಕರ್ಷಕವಾಗಿ ರಂಗೋಲಿ ಬಿಡುತ್ತಾರೆ (ಬೋರೇದೇ ೨೩). 
೨. ಹಚ್ಚು; ಬಳಿ; ಲೇಪಿಸು: ಮುಖಕ್ಕೆ ಮತ್ತಷ್ಟು ಪೌಡರ ಸಿಂಪಡಿಸಿಕೊಂಡು ಕೆಳಗೆ 
ಬಂದಾಗ ಮಿನಾಕ್ಷಿ ಗೇಟಿನ ಬಳಿ ನಿಂತಿದ್ದಳು (ದೂಪಟ್ಟ. ೬). ಸಿಂಪರಿಸು : 
೧. ಅಗಿಯುವ ಕೀಟಗಳ ಹತೋಟಿಗೆ ಹೊಟ್ಟೆಪಾಷಾಣವನ್ನು ಸಿಂಪರಿಸಬೇಕು ಅಥವಾ 
ಪುಡಿಯನ್ನು ಧೂಳಿಸಬೇಕು (8ಬಿ. ೭೪). ಸಿಂಬಡಿಸು : ೧. ಗಂಡಹೆಂಡರ ಮಾತು ಒಂದೆ 
ಹಾಸಿಗಿ ಮ್ಯಾಲ ಗಂಧ ಸಿಂಬಡಿಸಿ ನಗತಾಳ ನನ ತಮ್ಮ ಗಂಗಿ ನಿನಗೆಲ್ಲಿ ದೊರೆತಾಳ 
(ಗರತಿ. 6೧). "ಸಿಂಪಿಣಿ' ಪರಾ. [4 ಮರಾ. ಶಿಂಪಡಣೇಂ, ಶಿಂಪಣೇಂ, 
ಶಿಪಣೇಂ, ಸಿಂಪಡಣೇಂ, ಸಿಂಪಣೇಂ) 

ಸಿಂಪಣಿ "ಸಿಂಪಿಣಿ' ನೋ. 

ಸಿಂಪರಿಸು "ಸಿಂಪಡಿಸು' ನೋ 

ಪಂಪ, "ಸಿಪ್ಪು' ನೋ. 

ಸಿಂಪ್ಲಿ, ಚಿಪ್ಪಿ (ನಾ). ೧. ಬಟ್ಟೆ ಹೊಲೆಯುವವನು; ಚಿಪ್ಪಿಗ: ಆ ಸಿಂಪಿ ಮುನ 
ವೇಲ್‌ ಇವಳಿಗೆ ಶೋಕಿನ ಅಂಗಿ ಹೊಲಿದು . . . ಪುಕ್ಕಟೆ ಕೊಡುತ್ತಾನೆ (ದಕ್ಷಿನ. ೬೬); 
ಲೆಕ್ಕವಿಲ್ಲದಷ್ಟು ಅರಿವೆ ಹೊಲಿಸಿದ್ದರು: ಪೇಟೆಯ ಸಿಂಪಿಯಿಂದಲೇ ಮತ್ತೆ ! (ಮೂರುದಾ. 
ಊಟ). ಚಿಪ್ಪಿ :೧. "ಚಿಪ್ಪಿಗ್ಗ' ಪರಾ. ೨. ಶಿಲ್ಪಕಾರ್ಯ ಮಾಡುವವನು ;ಶಿಲ್ಪಿ: 
ಗೌಳ ನೀಂ ಸಂತೈೆಸು ಗಾಯಕರ ತಿರ್ದು ಪಾಂಚಾಳ ನೀಂ ಚಿಬ್ಬಗಳ ಗುರ್ಜರನೆ 
ಕಾದಿರ್ಪುದರಮನೆಯೊಳೊಳವಾಗಿಲಂ (ಭಾವಟಂ. ೫-೨೮). "ಸಿಪ್ಪಿಗ' ಪರಾ. 

[ಇ-- ಮರಾ. ಶಿಂಪೀ, ಸಿಂಪೀ! ಪ್ರಾ. ಸಿಪ್ಪಿ./ ಸಂ. ಶಿಲ್ಪಿನ್‌./ ತಮಿ. ಚಿಬ್ಬ ; 

ತಲು. ಬಚಿಪ್ಪಿವಾಡು) 

ಸಿಂಪಿಗ "ಸಿಪ್ಪಿಗ' ನೋ. 

ಸಿಂಪಿಗನಹುಲ್ಲು (ನಾ). ಒಂದು ಬಗೆಯ ಹುಲ್ಲು: ಗೊಳಗೊಳಕೆ. . . ಸಿಂಪಿಗನ 
ಹುಲ್ಲು ಜೇಕು . . . ಇವಲ್ಲದೆ ನಾನು ಹೆಸರಿಸಲಾರದ ಏನೇನೋ ಜಾತಿಯ ಎಲ್ಲವೂ 
ಮಣ್ಣಿನ ರಚನೆಯಲ್ಲಿಯೆ ಇದ್ದ ಹಾಗೆ ತೋರುತ್ತದೆ (ಗಾಳಿಪ. ೧೦೪). "ಸಿಂಪಿಗೆಯ 
ಪುಲ್‌' ಪರಾ. (4 ಹುಲ್ಲು ( < ಪುಲ್‌)] 

ಸಿಂಫಿಗಹಕ್ಕಿ (ನಾ). (ಎಲೆ, ನಾರು ಮುಂತಾದುವುಗಳನ್ನು) ಒಂದನ್ನೊಂದಕ್ಕೆ 
ಸೇರಿಸಿ ಗೂಡು ಕಟ್ಟುವ ಪ್ರವೃತ್ತಿಯುಳ್ಳ ಹಕ್ಕಿ: ಸಿಂಪಿಗಹಕ್ಕಿ ಎಲೆಗಳನ್ನು 
ಜೋಡಿಸಿ ಹೊಲೆದು ಗೂಡು ರಚಿಸುತ್ತದೆ (ಪಕ್ನಿ. ೪೬). 

[ಸಿಂಪಿಗ (ಆ ಸಿಪ್ಪಿಗ) 3- ಹಕ್ಕಿ (ಆ ಪಕ್ಕಿ] 

ಸಿಂಪಿಗೆಯಪುಲ್‌ (ನಾ). ಒಂದು ಬಗೆಯ ಹುಲ್ಲು: ಕೆಯ್ದುಗಳನೆ ಮಾಜ್‌ 
ಸಿಂಪಿಗೆಯ ಪುಲ್ಟಿಡಿವರ್‌ ಸುಭಟರ್‌ ಧರಿತ್ರಿಯೊಳ್‌ (ಜಟ್ಟಮ. ೭-೧೨೬). "ಸಿ೦ಪಿಗನ 
ಹುಲ್ಲು' ಪರಾ. (? ಪುಲ್‌) 


ಹಿಂಪಿಣಿ 


ಸಿಂಪಿಣಿ, ಸಿಂಪಣಿ (ನಾ). ಚಿಮುಕಿಸುವುದು; ಸೇಚನೆ; ಸಿಂಚನ: | 


ಸಿಂದಿಣಿಯ ತಣ್ಣಿನಿಂ ಪೂವಲಿಯ ತಿಣ್ಬಿನಿಂ ಮನಂಗೊಳಿಸುವ ಭವನಾಂಗಣದೊಳವತರಿಸಿ 
(ಕಾದಂಉ. ೪೬೨); ಭೋರೆಂದೆಐಗುವ ಜಲಧರಧಾರಾಪುಷ್ಕರದಿನಾತ್ಮಕರಪುಷ್ಕರಮಂ 
ಪೂರಿಸಿ ಸಿಂಪಿಣಿಯಂ ಕಾಂತಾರದೊಳಾಡಿದುವು ಕರಿಗಳುಂ ಕರಿಣಿಗಳುಂ (ಪಂಠಾಮಾ. 
೭-೧೫೯). ಸಿಂಹಣಿ: ಅಲಿಗೋಡುವ ಶೀತಜಲದ ಸಿಂಪ!ಪಾಠಾಂ. ಪಿ]ಣಿಗಳಿಂ. ಮೇಲೆ 
ಸೂಸುವ ತುಷಾರವನಂಬುವಟೆಗಳಿಂ(ನಳಚಂ. ೧೯೫ ರಗಳ). "ಸಿಂಪಡಿಸು' ಹೋ. [1] 

ಹಿಂಪಿಣೆಗೆ (ನಾ). ಸಿಂಚನ ; ಸೇಚನೆ: "ಸಿಂಪಿಣಿಗೆಗೊಡು' ಪರಾ. 

[ಸಿಂಪಿಣಿ + - ಗೆ] 

ಸಿಂಪಿಣಿಗೆಗೊಡು (ಕ್ರಿ). ೧. ಸೇಚನಮಾಡು. ೨. ಸೇಚನವನ್ನು ಹೊಂದು, 
ಪಡೆ: ಏಲಾರಸದಿಂ ಸಿಂಪಿ [ಶಾಠಾ. ಪ]ಣಿಗೆಗೊಟ್ಟು ಮುಟ್ಟಿದೊಡಲ್ಲದಆೌಯಲ್ಪಾರ 
ದೆಂದೆನಿಪ ಭೃಂಗದ ಚಪ್ಪರಂಗಳುಮಂ (ಕಾದಂಉ.೨೧೪). [ಸಿಂಪಿಣಿಗೆ 4 ಕೊಡು) 

ಸಿಂಪಿಣಿಯಾಡು (ಕ್ರಿ). ೧. ಸೇಚನಮಾಡು; ಸಿಂಪಡಿಸು; ಸೂಸು: ಉಚ್ಚಳಿಪ 
ನೆತ್ತರ ಕುಂಕುಮವಾರಿಯಂ ದಿಶಾಲಳನೆಯರತ್ತ ಸಿಂಪಿಸುತೆ ಸಿಂಪಿಣಿಯಾಡೆ 
(ಜಗವಿ. ೧೭-೦೮); ನಲ್ಲರೊಳ್‌ ನಲಿವ ಸಿಂಪಿಣಿಯಾಡುವ ನರ್ತಿಪೊಂದು ಚಿತ್ರವಿಧದ 
ಚಿತ್ರಕಾಮಿನಿಯರಿಂದೆಸೆದಿರ್ದುದು ತಜ್ಜನಾಶ್ರಯಂ (ಚಂದ್ರಪು. ೬-೪೯). ೨. ಓಲಾಡು; 
ಮುಳುಗಾಡು : ಮನದೊಳ್‌ ಗುಡಿಗಟ್ಟಿ ಬಗೆಯೊಳ್‌ ಬದ್ದೆವಣಂಬೊಯ್ದು 
ರಾಗರಸದೊಳ್‌ ಸಿಂಪಿಣಿಯಾಡಿ ನಡೆದೆಯ್ದೆವಂದು (ಜಗವ. ೧೧-೨೯ ವ). 

[ಸಿಂಪಿಣಿ *- ಆಡು] 

ಸಿಂಪಿಸು (ಕ್ರಿ). ೧. ಚಿಮುಕಿಸು; ತಳೆ; ಸೇಚನ ಮಾಡು: ""ಚಳಯಕ್ಕೆ ಸೂಸು 
ವುದಕ್ಕೆ ಸಿಂಪಿಸೆಂದಕ್ಕುಂ'' (ಕಬ್ಬಿಕ್ಕೆ. ೬೮)) ಚಾರುಚಾಮಾಕರಯಂತ್ರವ್ರಾತದಿಂ 
ಕುಂಕುಮಘನರಸಮಂ ಸಿಂಪಿಸುತ್ತಿರ್ದನೆಂಬಂತಿರಲೆತ್ತಂ ನೀಳ್ದು ಪೊಣ್ಮೆತ್ತುದುಯಸಮಯ 
ದೊಳ್ಳೋಣಸೂರ್ಯಾಂಶುಜಾಲಂ (ಕಾದಂಪೂ. ೧೪೧); ಸಿಂಪಿಸಿದ ಗಂಧದ ಬಂಧದಕ್ಬತೆಯ 
ಕೀಲಣೆಯ ಮಣಿವೆಳಗುಗಳ ಹರಿದಾಳಿಯಲಿ ಕಾಳೋರಗನ ಕುಡಿನಾಲಗೆಯ 
ವೋಲೆಸೆದುದಂಕುಶ (ಕುವ್ಮಾದ್ರೋ. ೩-೫೬); ಎಡದೆಡೆವೆರಲ ಸೆಳ್ಳುಗುರಿಂದೆ ಕಂಬನಿಗಡಣವ 
ಮೊಗೆದು ಸಿಂಪಿಸುತ (ಮೋಹತ. ೯-೮). ಫಿ. ಬಳಿ; ಲೇಪಿಸು: ದಮಯಂತಿಯ 
ವಕ್ರಶಿರೋಜಕ್ಕೆ ತೈಲವಂ ಸಿಂ [ಪಾಠಾಂ.ನುಂ] ಪಿಸಿದರ್‌ (ನಳಚಂ. ೪೨೮). "ಸಿ೦ಪಡಿಸು' 
ಪರಾ. [೬ ಸಿಂಪಿಣಿ 4. - ಇಸ್ಬು] 

ಸಿಂಪ್ಲು "ಸಿಪ್ಪು' ನೋ. 

ಸಿಂಪ್ಲು (ನಾ). ಎಳೆಯ ಕಾಯಿ; ಹೀಚು: ನಸುಮಿಡಿ ಸಿಂಪು ಪೂಮಿಡಿ 
ಬಟಲ್ಮಿಡಿಕಾಯ್‌ ಪೊದಟ್ಣ ಕಾಯ್‌ ನಸುಪರೆದೋರೆ ದೋರೆಯರೆವಣ್‌ ತನಿವಣ್ಣೆಸೆ 
ದತ್ತು ಮಾಮರಂ (ಸೂಕ್ತಿಸು.೧೦-೩೯); ಅರಲರಲ್ಪರಲು ನಸುಮಿಡಿ ಸಿಂಪು ಸಿರ್ಮಿಡಿ 
ಗಳಿರದಾ ಬಳಲ್ಮಿಡಿಗಳಲ್ಲಿ ಬಲ್ಮಿಡಿಕಾಯ್ಗಳರರೆ ನಸುದೋರೆ ದೋರೆಗಳು ಮರೆವಣ್ಣು 
ತನಿವಣ್ಣೊಳಿಮ್ಮಾವೆಸೆದುದು (ಎೀಕೈಪು. ೨-೩-೧೫), [7 

ಸಿಂಪೆ "ಸಿಪ್ಪು' ನೋ. 

ಸಿಂಬ (ನಾ). ಆಳು; ತೊತ್ತು: "ಸಿಂಬಕ', "ಸಿಂಬ್ಕಿ' ಪರಾ. 

ಹಿಂಬಕ (ನಾ). ಆಳು; ತೊತ್ತು; ಸೇವಕ: ಲಿಂಗಕ್ಕೆ ಮಾಡಿದ ಬೋನವ ಸಿಂಬಕ 
ತಿಂಬಂತೆ ಸಮಯೋಚಿತವನಟ್‌ಯದೆ ಉದರವ ಹೊರೆವವರ ನರಕದಲ್ಲಿಕ್ಕದೆ ಮಾಣ್ಬನೆ 
ಕೂಡಲಸಂಗಮದೇವ (ಬಸಮ ೪೨೬); ಕರಿಕಾಲನ ಕರಾಳುವೊ ಮಸಣಿದೇವನ ಕಿಂಕರನೊ 
ಬಾಣಸಿಗನೋ ಚೇರಮನ ಕಕ್ಕಯ್ಮಗಳ ಸಿಂಬಕನೊ (ಬಸವ. ೪೭-೩೪); ತುಡುಗುಣಿತನ 
ವದ್ಕೆಸೆ ಸಂಗನಾರೋಗಿಸೂವಡೆ ಬಾಯಿ ಬೇಕಲ್ಲ ಚರಲಿಂಗದೊಡಲೆ 
ತನ್ನೊಡಲಾರಿಗರ್ಪಿಸಲಿ ಒಡೆಯಗಟ್ಟಡಿಗೆ ತಿಂಬುವ 
(ಸಿಂಗಿರಾ. ೩೧-೩೮). ![ಸಿಂಬ 3 - ಕೃ 

ಸಿಂಬಡಿಸು "ಸಿಂಪಡಿಸು' ನೋ. 

ಸಿಂಬಳ "ಸಿಂಬುಳ್‌' ನೋ. 

ಸಿಂಬ್ಮಿ, ಸಿಂಬೈ, (ನಾ). ೧. ಪಾತ್ರೆ, ಬುಟ್ಟಿ ಮುಂತಾದುವುಗಳ ತಳಕ್ಕೆ ಇಡುವ 
ಅಥವಾ ತಲೆಯ ಮೇಲೆ ಹೊರೆಯನ್ನು ಹೊರಲು ಇಟ್ಟುಕೊಳ್ಳುವ ಬಟ್ಟೆ 


ಸಿಂಬಕನೊಲೆಂದನು: 


೮೫೨೨ 


20 


25 


ಸಿಂಬು 


ಮುಂತಾದುವುಗಳ ಸುರುಳಿ; ಸಿವುಡು: ಖಳರ ಬಹುಭಾರದಿಂ ನೊಂದು ತದ್ಭಾರಮಂ 
ಕಳೆಯಲ್ಕಮಳದುಕೂಲದ ಸಿಂಬಿಯಂ ಸುತ್ತಿ ಚಳಕದಿಂದಂ ತಲೆಯೊಳಾಂತಿರಲ್‌ 
(ಮಡಿಕ್ಕಾ. ೪,೧೨೫೨); ಚಿನ್ನಾದ ಹರವ್ಮಲ್ಲ ರನ್ನಾದ ಸಿಂಬ್ಮಲ್ಲ ಮಣ್ಣರವಿಗೇಕೆ ಕಡುದುಬು 
ಮಾದಮ್ಮ ಪುರುಸಾಗೆ ಹೇಳು ತರುತಾನೆ (ಹಳ್ಳಿಪ. ೧೦೫). ೨. ಸುರುಳಿ; ಸುತ್ತು: 
ಶೇಷಂ ಫಣಂ ಬಳ್ಳಿ ಸುರ್ಕಿದಪಂ ಸೀರೆಯ ಸಿಂಬಿವೋಲ್‌ ಖಳೆನೃಪಾಲಾಕ್ಷೌ ಹಿಣೀಭಾರದಿಂ 
(ಜಗವಿ. ೧-೩೦); ಓರಗಲ್ಲಿಂಬಿಯ ಸುತ್ತಿ ಶೇಷಫಣಿ ಕೂರ್ಮೆಂದ್ರಂ ವಲಂ ತೆಕ್ಕೆಯಿಂ 
ಸೊರಗಲ್‌ . . . ಬಂದತ್ತು ಸೇನಾವ್ರಜಂ (ಚಂದ್ರಭ್ಕು. ೧೨-೪೭); ಮಂಟಪದ ಕಟ್ಟೆಯ 
ಮೇಲೆ ಉದ್ದಕ್ಕೂ ಹಿಂಡಿ ಸಿಂಬಿಯಾಕಾರದಲ್ಲಿ ಕುಕ್ಕೆಯಲ್ಲಿಟ್ಟ ಸೀರೆಗಳು (ಗರುದಾ. ೪೬); 
೩. (ವ್ಯಂಗ್ಯವಾಗಿ) ಪೇಟ; ರುಮಾಲು: ಹೊತ್ತಿಗೆ ಸರಿಯಾಗಿ ಸಿಂಬಿ ಸುತ್ತಿಕೊಂಡು 
ಹೋಗಿ ಒಂದಿಷ್ಟು ಊದಿ ಬಂದರಾಯಿತು ಎನ್ನುವ ಮನೋಭಾವ ಅವರಲ್ಲಿ ನೆಲಸಿತ್ತು 
ರಾಗಿಣಿ. ಇ). "ಚಿಮ್ಮುರಿ' ಪರಾ. ಸಿಂಚೈೆ: ೧. ""ಸಿಂಬೆಯೆಂದು ಸಿವುಡು'' 
(ಕಶಸಾ. ೭೨-೬೩೨); ಕೈಯೆ ಬೋಹರಿಗೆ ಮಂಡೆಯ ಮೇಲೆ ಸಿಂಬೆ [ಪಾಠಾಂ. ಬಿ) ಸಿಂಬಕನ 
ಮನೆಯ ಮಗ ನಾನಯ್ಕಾ (ಬಸವ. ೩೫೪); ಈ ಭೂಮಿಯನ್ನು ಹೊರಬೇಕಾದರೆ 
ನನಗೊಂದು ಸಿಂಬೆ ಬೇಕು (ಮಣಿಸ. ೧೦೧). ೨. ಸರ್ಪಯಜ್ಞದಲ್ಲಿ ಸರ್ಪಗಳು ಅಗ್ನಿಕುಂಡದಲ್ಲಿ 
ಸಿವುಡು ಸಿವುಡಾಗಿ ಬಂದು ಬೀಳುತ್ತಿದ್ದಂತೆ ನಮ್ಮ ಮನೆಯಲ್ಲಿಯ ಬಟ್ಟೆಗಳು 
ಸಿಂಬೆಸಿಂಬೆಯಾಗಿ ಸರಸರನೆ ಆ ರಾಶಿಯ ಮೇಲೆ ಬಂದು ಬೀಳಹತ್ತಿದವು (ಸ್ಮೃತಿಟಿ. ೬೫೭). 

ಸಿಂಬಿ ಹೊರು ನ (ಆಲಂ) (ಮತ್ತೊಬ್ಬರ) ಹೊರೆಯನ್ನು ಹೊರು; 
ಜವಾಬ್ದಾರಿಯನ್ನು ಹೊಂದು: ಜೀವಮಾನವೆಲ್ಲ ತಲೆಯ ಮೇಲೆ ಸಿಂಬಿ ಹೊತ್ತು 
ಕಂಡವರ ನಿರರ್ಥಕಸೇವೆಯಲ್ಲಿ ಕಳೆಯುವುದು ರಾಜನ ಮನಸ್ಸಿಗೆ ಬೇಡವಾಗಿತ್ತು 


(ನೆಟಸಾ. ೨೫). 


ಸಿಂಬ್ಮಿ, ಸಿಂಬು (ನಾ). ಬಿರುಕು; ಸೀಳು. ಸಿಂಬು. 


ಹಿಂಬಿಯಾಗು, ಸಿಂಬಾಗು ಎ ೧. ಬಿರುಕು ಬಿಡು; ಒಡೆ: ಆರು ಹರದಾರಿ ದೂರ, 

ನಡೆದು ನನ್ನ ಕಾಲೆಲ್ಲ ಸಿಂಬಿಯಾಯಿತು (ದಾರುದಾ. ೧೨೩); ದೇವರ ಗರ್ಭಗುಡಿಯ 
ಮುಂದಿನ ಧ್ವಜಮರ ಕೂಡಾ ಒಡೆದು ಸಿಂಬಾಗಿ ಹೋಗಿದೆ (ದೇವಹೆಂ. ೯೨). 
೨. ಸೀಳಾಗು; ಕವಲಾಗು: ಗೋಡೆಗಳಂತಿರುವ ಅವುಗಳ ಮೈಮೇಲೆ ಬೆಟ್ಟದ ನೀರು 
ಇಳಿದು, ಒಡೆದು, ಸಿಂಬಿಯಾಗಿ ತೆಳ್ಳಗಿನ ಬಿಳಿಯ ತೆರೆಯೊಂದನ್ನು ಗಾಳಿಗೆ ಹಿಡಿದಂತೆ 
ಕಾಣುವ ನೋಟ--ಬಲು ಚೆನ್ನ (ಕುಡಿಕೂ. ೧೯೯). ([ದೇ. 8 ತಮಿ. ಚಿಮ್ಬು ಎ ಬಿದಿರು 
ಮುಂತಾದುವುಗಳ ಸೀಳು,-- ದೆಬ್ಬೆ; ಮಲ. ಚಿಮ್ಪು; ತೆಲು. ಚಿಂಪಿ ಇ ಚೂರು, ಚಿಂದಿ] 

ಸಿಂಬ್ಮಿ (ನಾ). ಸೇವಕಿ; ದಾಸಿ; ತೊತ್ತು: ರಂಭೆಯ ನುಡಿ ಸಿಂಬಿ (ಪಾಕಾಂ. ಬೆ]ಗೆ 
ಶೃಂಗಾರವೆ (ಅವಚಂ.೭೧-೩೧೫); ರಂಭೆಯ ಸರಿಮಿಗಿಲೆನಿಪ ನಿತಂಬಿನಿಯರ ಬಿಟ್ಟು 
ಸಿಂಬಿಗೊಲಿವಂತಕ್ಕುಂ (ನೀತಿಸಾ. ೩೫೩); ತತ್ಪೃಸಾದಮಂ ಭೋಗಿಸುತ್ತವಿರತಂ ಸುಖ 
ಮಿರ್ದಳಾ ಮಲ್ಲಮಾಂಬೆ ಶರಣೆಯರ ಸಿಂಬಿ (ಮಲ್ಲಚ. ೨ ಸೂಚನೆ). "ಸಿ೦ಬೈ' ಪರಾ. 

[ಸಿಂಬ + -ಣ್ಯ) 

ಸಿಂಬ್ಮಿ (ನಾ). ಹೊಟ್ಟು ತೆಗೆದ ಅಕ್ಕಿ ಮುಂತಾದ ಧಾನ್ಯ: "'ಸದಕಂ 

ತಂಡುಲಮಕ್ಷತಮದು ನಿಸ್ತುಷವಾದ ಸಿಂಬಿಧಾನ್ಮಮದಕ್ಕುಂ'' (ವಸ್ತುಕೋ. ೯೫-೨೧). 
[ಸಂ. ಸಿಂಬೀ, ಸಿಂಬಾ] 

ಸಿಂಬಿಕಂಬ (ನಾ). ಕುಸ್ತಿಯ ಕಣದಲ್ಲಿರುವ ಕಂಬ (7): ಇಬ್ಬರನ್ನೂ 
ಸಿಂಬಿಕಂಬಕ್ಕೆ ಬಿಗಿದು ಕರುಳಿಗೆ ಚಾಕು ಹಾಕಿ ಮಟ್ಟಿಮಣ್ಣಿನೊಳಗೆ ಸಮಾಧಿ 
ಕಾಣಿಸ್ಪೇಕು (ಭೀಮಕಾ. ೨೪೧). [ಸಿಂಬ್ಲಿ 3- ಕಂಬ (ಆ ಕಂಭ)] 

ಸಿಂಬಿಕಿ (ನಾ). ಸೇವಕಿ; ತೊತ್ತು; ದಾಸಿ: ಚೆನ್ನೆಯನಖಿಲಕಲಾಸಂಪನ್ನೆಯ 
ನೊಲಿಸದೀ ಕುರೂಪಿಯಂ ಸಿಂಬಿಕಿಯಂ ತನ್ನ ಮನದಿರವನರಿಯದೆ ಕುನ್ನಿಯನೊಲಿಸುವುದು 
ಪ್ರೌಢಿಯೇ (ನೀತಿಸಾ. ೭೭೫). "ಸಿ೦ಬ್ಮಿ' ಪರಾ. 7 [೬ ಸಿಂಬಕ *- ಇಇ) 

ಸಿಂಬಿಯಣುಗ (ನಾ). ದಾಸಿಯ ಮಗ; ದಾಸೀಪುತ್ರ: ನಂಬಿಯೆನ್ನಯ 
ಸಿಂಬಿಯಣಗನೇ ಸಹಜವೆಂದೆಂಬುದಕೆ ಲಿಖತವುಂಟೆನೆ (ಪ್ರಾಢರಾ. ೧೬-೨೨). 

[ಸಿಂಬ್ಮಿ *] ಅಣುಗ (ಆ ಅಣುಂಗ)) 


ಸಿಂಬು "ಸಿಂಬ್ಲಿ' ನೋ. 


ಸಿಂಬುಲ್‌ 


ಸಿಂಬುಳ್‌, ಸಿಂಬಳ, ಸಿಂಬುಳ, ಸಿಂಬುಳು, ಸುಂಬಳ್ಳ, ಸುಂಬಳು, ಸುಂಬುಳ | 
(ನಾ). ಮೂಗಿನಲ್ಲಿ ಸುರಿಯುವ ಶ್ಲೇಷ್ಮ; ಗೊಣ್ಣೆ: ಉಗುಟುಂ ಪೇಲುಂ | 
ಸಿಂಬುಳುಮಗಲಿರ್ದವನೆಯ್ದೆ ನೋಡಿ ಪೇಸುವರ್‌ (ಛರ್ಮಾಮೃ್ಯ. ೭-೧೪೪); ಬಿಸುನೆತ್ತರ್‌ | 
ತೊಗಲೆಲ್ವು . . ಸಿಳ್ಳುಗಳ್‌ ಲೋಳೆ , . . ಉರ್ವಿಸುಗುಂ ಪೇಸುಪತಂಕರಂ | 
ಕಿಸುಗುಳಂ ಕಾಯಂ ಶುಚಿಪ್ರಾಯಮೇ (ಪುಷ್ಪವು ೧೩-೪೯). ಸಿ೦ಬಳ: ಮೂಗಿನಲ್ಲಿ ಸುರಿವ | 
ಸಿಬುಳು - ಸಿಂಬಳ ಹಲ್ಲಿನಲ್ಲಿ ಕಿನಿಕೆ ಉಗದಲ್ಲಿ ಮಾಂಸದ ಗ್ರಂಥಿ (ಸಿದ್ದೇವ. ೫೦-೧೪೨); | 
ಪೂತನೆಯೊರ್ವಳ್‌ ಬಿಸುನೆತ್ತರೀಂಟೆ ಸಿಂಬಳಮೊಸರ್ವಿನೆಗಂ ಪೇಸಿ ಮೊಗದೊಳು 
ಗುಳ್ದೆಳ್ಳಗುಟ್ಟುಂ (ಆವತಿ. ೨೭-೬); ಕಣ್ಣಿನಲ್ಲಿ ಜಿಬರೆ ಮೂಗಿನಲ್ಲಿ ಸಿಂಬಳ (ರಾಮಾನೆ. 
೧೧೦). ಸಿಲಿಬುಳೆ: ಸಿಂಬುಳ ನಾಳಿ ಮೂಗುಗುಲ ಪೆರ್ದೊಚೆ ಬಾಯ್‌ ಮಲದಾಗರಂ | 
ಬಸೀಯ್‌ (ಧರ್ಮಾಮ್ಯ. 5-೨೮). ಸಿ೦ಬುಳು: ಸಿಂಬುಳು ಕೀವು ಕೆರಂಕ ಸೃಗಂಬು . .. ಜೀವಂ 
ಬೆಂಬಿಡದೀ ಪಂದೊವಲ ಪಸುಂಬೆಯೆೊಳೀಯೊಡಲೊಳಾವ ಸುಖಕಿರ್ದಪುದೋ 
(ಅಜಿಪು. ೬-೫೪); ನಾಸಿಕಂ ಸಿಂಬುಳದ ಹಿರಿನಾಳವೆಂದಿರದೆ ಪೇಸಿಕೆಯ ಮುಖವು ಬಚ್ಚಲ 
ನಾಳವೆಂದಿರದೆ . . . ಎಜಗಿದೆಂ ಪ್ರಾಯದೊಳು ಭೀಬತ್ತವೆಂದಿರದೆ (ಪಿಂಡೋರ. 
ಹ.೫೦೩-೩); ರಕ್ತ ಶ್ಲೇಷ್ಮ ಸಿಂಬುಳಿಂದೆಯಾದ ಕೂಪದಲ್ಲಿ ಎಲುಗಳುಳಿಯೆ ಕ್ರಿಮಿಗಳುಳಿಯೆ 
ಹೊಗಿಸಿ ಸುತ್ತಿ ಬರಿಸಿಯಲ್ಲಿ (ಸಾನಂಚ. ೬-೧೭). ಸುಂಬಳ್ಳ : ತನ್ನ ಮಕ್ಕಳ ಸುಂಬಳ 
ಒರೆಸುವಾಗ ಇರುವ ಸಹಜತೆಯ ಭಾವವು ಎರಡನೆಯವರ ಮಕ್ಕಳ ಸುಂಬಳವನ್ನು 
ಕಳೆಯುವಾಗ ಬರಬೇಕು (ಭಾರಸಂ. ೧೩೪). ಸುಂಬಳು: ವಿಶಾಲನೇತ್ರಾಂಬುಗಳಂ ಕೂಡೆ 
ಸುರಿಸುತ್ತೆ ಸುಂಬಳನೀಡಾಡುತ್ತಳುತೆ ಕರೆಯುತಂ ಸತ್ತವರಂ (ಹಾಲಾಸ್ಮ. ೪-೧೫-೩೧). 
ಸುಂಬುಳ: ಕೀವು ಸುಂಬುಳ ನೆತ್ತರುಗುಳು ತಿಪ್ಪೆಗಳಂತೆ ಭಾವೆಯಂ ಕಾಣಬೇಕು 
(ಮಹಾಂತೇ. ೨೭-೬). 

ಸಿಂಬಳದ ಹುಳ, ಸುಂಬಳದ ಹುಳು ಎ ಒಂದು ಬಗೆಯ ಹುಳು; ಗೊಣ್ಣೆಹುಳು: | 
ಕೋಪ, ಆತ್ಮಮರುಕವಾಗಿ - ಸರ್ಪ, ಸಿಂಬಳದ ಹುಳವಾಗಿ - ಕಜ್ಜಿ ಕೀವಾಗುತ್ತದೆ 
(ಹೊಸಕ್ಷಿ. ೨೨೦); "ಸಣ್ಣ ಸಸ್ಮಗಳನ್ನು ಹಾಳು ಮಾಡುವ. ಚಿಪ್ಪಿಲ್ಲದ. ಒಂದು ಬಗೆಯ 
ಬಸವನ ಹುಳು ; ಗೊಂಡೆಹುಳು, ಸುಂಬಳದ ಹುಳು'' (5148. ಇಂಕನಿ). ; 


ಸಿಂಬು 


೮೫೨೩ 


ಸಿಂಹತಾಳತ 


i  ಸಂಹಮಗುರುಗಳ . . . ಕೋಡಗದ ಮಲಟ್‌ಗಳನರಸ ರಾಮಂಗಿತ್ತು ಕಂಡುದು 
|  ಶಬರಸಂದೋಹ (ತೊರರಾ. ೩-೩-೪); ಸಿಂಹಕ್ಕಿಂತ ಹುಲಿಯು ಕ್ರೂರವು (ಮುಂಬ. 
| ೪-೩೭. ೨. ಒಂದು ನರಕದ ಹೆಸರು: ಸಿಂಹ . . . ವ್ಯಾಘ್ರಮಂಬೈದು 
| ಮಂತ್ರಿನರಕಂಗಳ ಮಧ್ಯದಲ್ಲಿ ಮಹಾಚಂಡವೆಂಬರಸುನರಕವಿಹುದು (ಏವಕ. ೧೨೦). 
| ೩. (ಆಲಂ) ಸಮಾಸಗಳಲ್ಲಿ ಶ್ರೇಷ್ಠ, ಪ್ರಮುಖ ಎಂಬರ್ಥದಲ್ಲಿ 
ಬಳಕೆಯಾಗುವ ಒಂದು ಶಬ್ದ: "ಸಿಂಹದ್ದಾರ' ಪರಾ. ೪. ಛಂದ] ಆರು 
| ಬಗೆಯ ಪ್ರಾಸಗಳಲ್ಲಿ ಒಂದು; ""ಪ್ರತಿಪಾದದ ಒಂದರಡನೆಯ ಸ್ವರಗಳ 
| 


5 


ನಡುವ ಒಂದೇ ವಿಧವಾದ ಒಂದು ವ್ಯಂಜನವು ಬಂದು ಅದರ ಹಿಂದನ 
ಸ್ವರವು ಪ್ರಸ್ವವಾಗಿದ್ದರೆ ಸಿಂಹಪ್ರಾಸ'' ೫. [ಜೋತಿ] 
ಜ್ಕೋತಿಶ್ಚಕ್ರದ ಹನ್ನೆರಡುರಾಶಿಗಳಲ್ಲಿ ಒಂದು: ಘಟೋಕ್ಸ ವೃಶ್ಚಿಕ ಸಿಂಹಂ 
ಸ್ತಿರರಾಶಿ (ಜಾತತಿ. ೧-೨೩); ಆ ಖಗೋಳದಲ್ಲಿ ಮೇಷ . . . ಸಿಂಹ... ಮಾನವೆಂಬ 
ಪನ್ನರಡುರಾಶಿಗಳು (ಎವೇಕ. “ದ್ವಾದಶರಾಶಿ' ಪರಾ. 
೬. [ವಾಸ್ತು] ಕಟ್ಟಡನಿರ್ಮಾಣಕ್ರಮದಲ್ಲಿ ನೋಡಬೇಕಾದ ಎಂಟು ಬಗೆಯ 
ಆಯಪ್ರಕಾರಗಳಲ್ಲಿ ಒಂದು: ಪಸರಿಸೆ ತರದಿಂ ಧ್ವಜ ಧೂಮ ಸಿಂಹ ಶುನ 
ಕೋಕ್ಸಖರಗಜಧ್ವಾಂಕ್ಷಂಗಳ್‌ ದೆಸೆಯಿಂದೆ ಮೂಡನಾಳ್ಗುಂ ದೆಸೆಯಾಯಂ ಶುಭದಮಲ್ಲಿ 
ಪೆಜವಶುಭಂಗಳ್‌ (ಲೋಕೋಪ. ೩-೧೯); ವಿವಿಧವಾದ ಪ್ರಾಸಾದಾದಿಗಳು ಎಂಟು ವಿಧವಾದ 
ಗಜ. ಉಷ್ಟ್ರ( ಒಂಟೆ), ಖರ, ಸಿಂಹ, ವೃಷ, ಧ್ವಜ, ಧೂಮ, ಶ್ವಾನ ಎಂಬ ಆಯಗಳನ್ನರಿತು 
ನಿರ್ಮಾಣವಾಗತಕ್ಕದ್ದೆಂದೂ . . . ಶಿಲ್ಪಶಾಸ್ತ್ರ ಮತ್ತು ಆಗಮಶಾಸ್ತ್ರಗಳು ತಿಳಿಸುತ್ತವೆ 
(ಭಾರದ. ೮. "ಧೂಮಾಯ' ಪರಾ. ಸಂ. 


(ಕಬಡಿ, ೭೧). 


10 


೨೫೮). 


| 
1 
| 
| 
| 
| 
ತೆ 
| 


20| ಸಿಂಹಕಟಿ (ನಾ). (ಸಿಂಹದ ನಡುವಿನಂತ) ಬಹಳ ಸಣ್ಣದಾದ ಸೊಂಟ: 


ತುಂಬುಕುತ್ತಿಗೆ, ಉನ್ನತವೂ ವಿಶಾಲವೂ ಆದ ವಕ್ಷ, ಸಿಂಹಕಟೆ (ಶಾಂತಲಾ. ೧೦೭). [೫ಂ.] 
| ಸಿಂಹಕಡಗ (ನಾ). ಸಿಂಹದ ಮುಖದ ಆಕಾರವನ್ನು ಕೆತ್ತಿರುವ ಒಂದು ಬಗೆಯ 
| ಬಳೆ,- ತೋಡ: ಕೀಲ ಕಡಗ . . . ಸಿಂಹಕಡಗ ಗೌಳಸರದ ಪಣಿಗಡಗದ ಸೊಬಗಿನ 
| ನೀಲಕುಂತಳೆಯರೊಬ್ಬದರು (ಕಂನವಿ. ೨೪-೩೯). (ಸಿಂಹ 4 ಕಡಗ] 


ಚೌವಟ ಬೇಟಗಾರ್ತಿಯರ ಜಗಳಮಂ ಕಂಡು ನಗುತಿರ್ದನಣುವ (ಕುಮುರಾ. ೧೪-೫೮) ; 


[ದೇ. 8 ತೆಲು. ಚೀಮಿಡಿ. / ಸಂ. ಸಿಂಘಾಣ. / ಮರಾ. ಶೇಂಬೂಡ! 25| ಸಿಂಹಕೇಸರ (ನಾ). ಸಿಂಹದ ಕತ್ತಿನ ಮೇಲಿರುವ ಜೂಲುಕೂದಲು; 
ಸಿಂಬುಳ "ಸಿಂಬುಳ್‌' ನೋ. ಅಯಾಲು: ಸಿಂಹಕೇಸರದುಯ್ಕಲಾಡುವ ಗಜವ ನೋಡೆಂದುಜುಬಿದನು ನೃಪನ 
ಸಿಂಬುಳು "ಸಿಂಬುಳ್‌' ನೋ. | (ತುವ್ಮಾದ್ರೋ. ೫-೫೬). ಸಂ. 
ಸಿಂಬೈ "ಸಿಂಬಿ' ನೋ. ಸಿಂಹಕ್ರೀಡ (ನಾ). [ನಾಟ್ಕ] ನೂರೆಂಟು ಬಗೆಯ ಕರಣಗಳಲ್ಲಿ ಒಂದು: 
ಸಿಂಬೈ (ನಾ). ೧. ಸೇವಕಿ; ದಾಸಿ; ತೊತ್ತು: ಸಿಂಬೆಗೆ ರಂಬೆತನ ಉಂಟೆ . . . ಪದಯುಗದಲಾತಚಾರಿಯನೊದವಿಸಿ ಮತ್ತೊಂದು ಪಾದಮಂ ಮುಂತಿರಿಸುತ್ತೊದೆದು 

ಡಿಂಗರಿಗಂಗೆ ಸಮವೆಂಬ ಸಂಭ್ರಮ ಉಂಟೆ (ಶೂನ್ಮಸಂ. ೧೨೦-೧೩); ರಂಬೆಯ ಬಿಟ್ಟು |30| ನೆಲನಂ ಪತಾಕಮನದು ಮತ್ತಂ ಕೈ[ಗ]ಳೊಂದೆ ಸಿಂಹಕ್ರೀಡ೦ (ಲಾಸ್ಮರಂ. ೪-೧೫೦). 
ಸಿಂಬೆಯ ಬಯಸುವ ಶಿಖಂಡಿಯಂತೆ (ಸಿದ್ದೇವ. ೧೩೪-೩೯೬). ೨. ದಾಸಿ, ತೊತ್ತು | [ಸಂ.1 

ಎಂಬರ್ಥದ ಒಂದು ಬೈಗುಳು: ಚಂಡಿ ನೀ ಚಂಡಿ ಸಿಂಬೆ ನೀ ಸಿಂಬೆಯೆಂದು | ಸಿಂಹಕ್ರೀಡಿತ (ನಾ). = ಸಿಂಹಕ್ರೀಡ: ತಲಪುಷ್ಪಪುಟ, ಲೀನ, ಎಿವರ್ತಿತ.... ಸ್ಫಲಿತ, 
ತಲೆಯೆತ್ತಿಯೊರ್ವರೊರ್ವರು ಕಚ್ಚಿ ತಾವು ಮುಂದಲೆವಿಡಿದು . . . ಮ ಸಿಂಹಕ್ರೀಡಿತ, ಸಿಂಹಾಕರ್ಷಿತ . . . ಗಂಗಾವತರಣ - ಈ ನೂಅ್‌ಂಟು ಕರಣಗಳ್‌ 


ಬಗೆಬಗೆಯ ಗುಣದ ಗೋಸುಂಬೆಯರ್ಸಿಂಬೆಯರ್ಜಗದ ಮರ್ತರ ಮನದ ಗಂಟುಗಳ್‌ 
ನಂಟುಗಳ್‌ (ಷತಿಲ. ೨-೫೯). "ಸಿ೦ಬ್ಕಿ' ಪರಾ. (ಸಿಂ ಬ -ಎೃ। 

ಸಿಂಬೈ (ನಾ). ಒಂದು ಬಗೆಯ ಮರ ಮತ್ತು ಅದರ ಕಾಯಿ: ಸಿಂಬೆ ಕೂಗಲಿ 
ಹಿಪ್ಪಲಿಗಾಯ ಕೊಯ್ದರು ನಿಂಬೆಯ ಕಳಿವಣ್ಗಳೊಡನೆ (ಮೋಹಶ. ೪-೬೮). 

(?.1 ಸಂ. ಶಿಂಬೀ, ಶಿಂಬಾ ವ ಒಂದು ಬಗೆಯ ಸಸ್ಮ./ ತಮಿ. ಚಿಮ್ಮ ಎ ಕಾಡುಹುರಳಿ] 
ಸಿಂಬೆಗೊಳ್‌ (ಕ್ರಿ). ಸುರುಳಿಯಾಗು; ಸುತ್ತುವರಿ: ಆ ವಾರಣದ ತೋರಹತ್ತಮಾನು 
ಪೂರ್ವಿಸ್ಮೂಳಮುಮಾಭೀಳಮುಮತಿಪ್ರಲಂಬಮುಮಾಗೆ ಸಿಂಬೆಗೊಂಡು ನಖಮುಖ 
ದೊಳ್‌ ಕುಪ್ಪಳಿಸಿ ರೌದ್ರರಸಮಂ ಕಜ್‌ವ ಕಾರಮುಗಿಲೊಡ್ಡು ಕಾಲೂಜ್‌ದಂತಿರ್ಪುದು 
(ಅನಂಪು ೧೩-೨೦ ವ). [ಸಿಂಬೆ, (< ಸಿಂಬಿ) + ಕೊಳ್‌] 
ಸಿಂಹ (ನಾ). ೧. ಮೃಗರಾಜನೆಂದು ಹೆಸರಾದ ಒಂದು ಬಗೆಯ ವನ್ಯಮೃಗ; 
ಕೇಸರಿ: ನೀರ್ಗೆ ಪೋಗದೆ ತೃಷ್ಣಾತುರನಾಗಿಯುಂ ಮಗುಬ್ಬುದಾ ಸಿಂಹಂ 
ಭಯಬ್ರಾಂತಿಯಿಂ (ಪಂಚತಂ. ೨೩-೮೩); ಕಸ್ತುರಿಯ ಮೃಗ ಶಾರ್ದೂಲಚರ್ಮವ 


(ಲಾಸ್ಮರಂ. ೪-೪೨ವ). 1೫೦.) 

35] ಸಿಂಹಗರ್ಜನೆ (ನಾ). ೧. ಸಿಂಹದ ಗಟ್ಟಿಯಾದ ಕೂಗು, - ಆರ್ಭಟೆಯ ಧ್ವನಿ. 
೨. (ಆಲಂ) ಶೌರ್ಯಾಲಾಪ; ವೀರಗರ್ಜನೆ: ಸಿಂಹಗರ್ಜನೆಯಿಂ ಗರ್ಜಿಸಿ 
ಕುರುರಾಜದ್ವಾರೋಪಾಂತಮನೆಯ್ದಿವಂದಾಗಳ್‌ (ಗದಾಯು. ೬-೩೧ವ); ಇವರ ಸಿಂಹಗರ್ಜನೆ 
ಯಿಂದಲೇ ಗಂಗಸಾಮ್ರಾಜ್ಮ ಬಹುತೇಕ ವಿಶಾಲಗೊಂಡಿತು (ನೊಳಂಬ. ೧೮). 

(ಸಂ. ಸಿಂಹಗರ್ಜನ] 

“| ಸಿಂಹಘಂಟಿಕೆ (ನಾ). ಸಿಂಹನಾದದಂತೆ ಧ್ವನಿಯನ್ನು ಹೊರಡಿಸುವ ಗಂಟೆ 
ಯಂತಹ ಒಂದು ಬಗೆಯ ವಾದ್ಮ: ಪ್ರೀತಿ ಮಿಗೆ ಶಂಖಪಟಹ ವಿನೂತೋದ್ದುರ 
ಸಿಂಹಘಂಟಿಕಾನಿಸ್ಟನಸಂಕೇತದೆ ಭವನ ಭೌಮ ಜ್ಯೋತಿಷ ವೈಮಾನಿಕಾಮರರ್ನೆರೆತಂದರ್‌ 
(ಸುಕುಮು, ೮-೬೪). (ಸಂ. ಸಿಂಹಘಂಟಿಕಾ] 

ಸಿಂಹತಾಳತ (ನಾ). ಎ ಸಿಂಹಕಡಗ: ಹಿರಿಯ ವೈಣಿಕರಾದ ವೆಂಕಟರಮಣದಾಸರಿಗೆ 
ವೈಸ್‌ರಾಯ್‌ ಲಾರ್ಡ್‌ಕರ್ಜನ್‌ ಒಂದು ಸಿಂಹತಾಳತವನ್ನು ಬಹುಮಾನವಾಗಿ ಕೊಟ್ಟು 
ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು [ತಾಳತವೆಂದರೆ ಒಂದು ಚಿನ್ನದ ಬಳೆ. ರತ್ನಖಚಿತವಾದ 


ಸಿಂಹದ್ವಾರ 


ಇದರ ಎರಡು ಕಡೆಯೂ ಸಿಂಹದ ತಲೆಯನ್ನು ಕೆತ್ತಲಾಗಿದೆ! (ಸಂಗೀಶ. ೬೬). 
(ಸಿಂಹ 4 ತಾಳತ್ಗ) 

ಸಿಂಹದ್ವಾರ (ನಾ). (ಅರಮನೆ, ದೇವಾಲಯ ಮುಂತಾದುವುಗಳ) ಪ್ರಮುಖ 
ವಾದ ಬಾಗಿಲು; ಮುಖ್ಯದ್ವಾರ: ಅಸವನೆಗೆ ಕೆಯ್ದೆ ತೋಂಟಕ್ಕೆ ಸಿಂಹದ್ವಾರ 
|ಪಾಠಾಂ. [ಸಮಗಾರ]ಗೃಹಕೆ ಪೊೆವನೆಗಾಳ್ಗಾಂ ಬೆಸವೋದನೆಂದು ಪುಂಶ್ಚಲಿ ಸುಶೀಲೆ 
ಪೋಕುಂ (ಮಡತಿ. ೮-೪೯) (ಸಂ. 

ಸಿಂಹಧ್ವನಿ (ನಾ). ೧. ಎ ಸಿಂಹಗರ್ಜನೆ ೧. ೨. ಎ ಸಿಂಹಗರ್ಜನೆ ೨: ಕಳಕಳಿಕೆ 
ತಗ್ಗಿದ ಸಭಾಸ್ಮಳದೊಳಗೆ ಸಿಂಹಧ್ವನಿಯಲವನಿಪಕುಲಕುಠಾರನು ಪರಶುರಾಮನು 
ನುಡಿದನರಸಂಗೆ (ಕುವ್ಮಾಉ. ೯-೯). ಸಂ.) 

ಸಿಂಹನಂದನ (ನಾ). [ಸಂಗೀತ] ಒಂದು ತಾಳದ ಹೆಸರು: ಧೃವ ಮಟಯ 

. ಸಿಂಹ!ಪಾಠಾಂ. ಹಾ]ನಂದನ ಸಿಂಹವಿಕ್ರೀಡಿತ ಸಿಂಹನಾದ ಸಪ್ರಮುದ್ರಿತ 

ಜಯಾಳವೆಂಬವೇ ಮೊದಲಾದ ನೂಟೊಂದು ತಾಳಂಗಳಾದೊಡೆ (ವಿವೇಕ. ೧೯೨); ೧೦೮ 
ತಾಳಗಳಲ್ಲಿ ಸಿಂಹನಂದನವೇ ಅತ್ಯಂತ ದೊಡ್ಡತಾಳ (ಸಂಗೀತ. ೨೮). [ಸಂ.] 

ಸಿಂಹನಾದ (ನಾ). ೧. ಐ ಸಿಂಹಗರ್ಜನೆ ೧. ೨. ಎ ಸಿಂಹಗರ್ಜನೆ ೨: ಗೆಲಲೆನಗೆ 
ರಿಪುಬಲಂ ಬಲೃಲಮಾದೊಡೆ ಸಿಂಹನಾದಮಂ ಮೂಲ್ಸ್‌ಂ (ಪಂರಾಮೂ. ೯-೯೭). 
೩. [ಸಂಗೀತ] ಒಂದು ತಾಳದ ಹೆಸರು: ಸಿಂಹನಾದ . . . ಜಯಾಳವೆಂಬವೇ 
ಮೊದಲಾದ ನೂಟೊಂದು ತಾಳಗಳಾದೊಡೆ (ಎವೇಕ. ೧೯೨). ([ಸಂ.] 

ಸಿಂಹನಾದಂಗೆಯ್‌ (ಕ್ರಿ). ರಣಗರ್ಜನೆಯನ್ನು ಮಾಡು; ವೀರಾಲಾಪವನ್ನು 
ಮಾಡು: ಹಿಡಿಂಬಕವೈರಿ ಸಿಂಹನಾದಂಗೆಯ್ದಂ (ಗದಾಯು. ೭-೧೬); ಅವಂ ರಣಕ್ಟೊಣಿಗೆ 
ಪೋಗಿ ಲಕ್ಷ್ಮಣಂ ಕೇಳದಂತು ವೈಕುರ್ವಣಶಕ್ತಿಯಿಂ ಸಿಂಹನಾದಂಗೆಯ್ಕೆಂಬುದುಂ 
ಅಂತೆಗೆಯ್ವೆನೆಂದು ವಿದ್ಮಾದೇವತೆ ಪೋಗಿ ಸಿಂಹನಾದಂಗೆಯ್ದುದುಂ 
(ಪಂರಾಮಾ. ೯-೯೭ ವ). (ಸಿಂಹನಾದ + ಕೆಯ್‌;) 

ಸಿಂಹಪರ್ಷೆ (ನಾ). [ಶೈವ] ಶೈವಮುನಿಗಳ ಒಂದು ವರ್ಗ : ಕೋಗಳಿಯಯ್ನೂಜಅ 
ಮಠಾಧಿಪತಿಗಳಪ್ಪ ಸಿಂಹಪರ್ಷೆಯ ಶ್ರೀಮನ್ಮಲೆಯಾಳಪಂಡಿತದೇವರ ವರಶಿಷ್ಕರ್‌ 
(ಸೌ 1X -,೧೦೧-೩೫;ಸು. 1045); ಪರ್ಷೆಗಳಲ್ಲಿ . .. ಬಹು ಪ್ರಸಿದ್ಧವಾದುವು ಎರಡು - 
ಶಕ್ತಿಪರ್ಷೆ ಮತ್ತು ಸಿಂಹಪರ್ಷೆಗಳು (ಕಶಾಅ. ೧೩೧). (ಸಿಂಹ 4 ಪರ್ಷೆೈ (< ಪರಿಸೆ,)) 

ಸಿಂಹಪಾಲು (ನಾ). (ಆಲಂ) ಹೆಚ್ಚುಭಾಗ; ಅಧಿಕಾಂಶ : ಬರುವ ಆದಾಯದಲ್ಲಿ 
ಅವನಿಗೆ ಯಾವಾಗಲೂ ಸಿಂಹಪಾಲು ಕೊಡಬೇಕು (ರೂಢಿ). 


|| 
([ 
[ಸಿಂಹ 4 ಪಾಲ್ಕು (ಆ ಪಾಲ್ಮ್‌)] | 
| 
I 


5್ರ 


10 


20 


25 


ಸಿಂಹಪೀಠ (ನಾ). ೧. ಸಿಂಹಲಾಂಛನವನ್ನು ಹೊಂದಿರುವ ಪೀಠ; ರಾಜನ |30 
ಗದ್ದುಗೆ; ಸಿಂಹಾಸನ: ಏಚೆದ ಸಿಂಹಪೀಠಮಿರದೊರಲಿದುದು (ಶಾಂಶಿಪು. ೩-೧೦೫); 
ಕೈಲಾಸದಲ್ಲಿ ಶಿವನು ಓಲಗದಿ ಸಿಂಹಪೀಠದೊಳಿರಲು (ವ್ರೌಢರಾ. ೨-೨); ದತ್ತು 
ತೆಗೆದುಕೊಂಡಾಕ್ಷಣಕ್ಕೆ ದತ್ತುಪುತ್ರನು ಸಿಂಹಪೀಠವನ್ನೇರಬೇಕು ಎಂದೇನೂ ಇಲ್ಲ (ಸವತಿ. 
೬1೪ ಪ್ರಸ್ತಾವನೆ). ೨. [ವಾಸ್ತು] ಸಿಂಹದ ಶಿಲ್ಪವನ್ನು ಹೊಂದಿರುವ ವಿಗ್ರಹದ | 
ಪೀಠ: ಆದಿನಾಥ ಶಾಂತಿನಾಥ ವಿಗ್ರಹಗಳಿಗೆ ಲತಾತೋರಣ ಸಿಂಹಪೀಠಗಳಿವೆ (ಹೊಯ್ಸವಾ. | 35 
69); ಮಧ್ಮಫಲಕದಲ್ಲಿ ಯಕ್ಷಯಕ್ಷಿ, ಗಂಧರ್ವರ ನಡುವೆ ಸಿಂಹಪೀಠ . . . ಸಿಂಹಪೀಠದ 
ಮೇಲೆ ಪ್ರಭಾವಳಿ ಮುಕ್ಕೊಡೆ ಹೊಂದಿರುವ ಜಿನವಿಗ್ರಹವಿದೆ (ಹೊಯ್ದವಾ. ೧೦೩). 
೩. [ವೀಶೈ] ಶಿವಪೂಜಾಯೋಗಪೀಠಗಳಲ್ಲಿ ಒಂದು: ಶಿವಾರ್ಚನೆಗುಪ 
ಯುಕ್ತಮಾಗಿ ಅನಂತಪೀಠ ಕಮಠಪೀಠ ಸಿಂಹಪೀಠ ಪದ್ಮಪೀಠ ಭದ್ರಪೀಠ ಯೋಗಪೀಠಗಳ 
ಭಾವನೆಯೆಂದುಪಕಲ್ಪಿತಮಾದ ದಿವ್ಯಮಂಟಪಮಧ್ಯ್ಮಗತಸಿಂಹಾಸನಕ್ಕೆ (ವಿವೇಕ. ೧೦೪). 
೪. [ಜೈನ] ''ಸಮವಸರಣದ ಗಂಧಕುಟಿಯ ಮಧ್ಯದಲ್ಲಿ ಸುಂದರವೂ 
ಉನ್ನತವೂ ಶ್ರೇಷ್ಠವಾದ ರತ್ನಗಳಿಂದ ಕಾಂತಿಸಮೂಹವುಳ್ಳುದೂ ಆದ 
ಸುವರ್ಣದ ಮಹಾಪೀಠ'' (ಚೈನಕೋ ೨೬೬). ಸಂ.) 

ಸಿಂಹಪುಚ್ಛಿ (ನಾ). ಒಂದು ಬಗೆಯ ಹುಲ್ಲು; ನರಿಬಾಲದ ಹುಲ್ಲು: 
““ಕ್ರೋಷ್ಟುವಿನ್ನಾ, ಸಿಂಹಪುಚ್ಛೀ, ಕಲಶೀ, ಧಾವನೀ, ಗುಹಾ - ೫ ನರಿಬಾಲದ ಹುಲ್ಲು, |45 
ನರಿಬಾಲದ ಹೊನ್ನೆ'' (ಸಿದ್ಧಾಂತಿ. ೧೬೩). [ಸಂ. ಸಿಂಹಪುಚ್ಛೀ] 


40 


೮೫೨೪ 


ಸಿಂಹಲಲಾಟ 


| ಸಿಂಹಪೋತ (ನಾ). ೧. ಸಿಂಹದ ಮರಿ: ಎನಿತು ಮದವಾರಣಂ ಕ್ರೋಧಿನಿ ಪೊಕ್ಕುಂ 

|. ಸಿಂಹಪೋತಮಂ ಗೆಲ್ಲುಮೆ (ಶಾಂತಿಪು. ೪-೫೧). ೨. ಒಂದು ಬಗೆಯ ಕುದುರೆ : ಸಿಂಗದ 

|  ಕೇಸರಮಂ ಪೋಲ್ಟಂಗರುಹಂ ಮಿಶ್ರಕೇಶವಾಲಧಿ ಮುಷ್ಕಾಪಾಂಗಾಸ್ಮಮರುಣಮಾದ 
ತುರಂಗಮಮದು ಸಿಂಹಪೋತಂ (೪ಶ್ವಶಾ. ೨-೨೬). ([ಸಂ.1 

ಸಿಂಹಪ್ರಾಸ (ನಾ). [ಛಂದ]ಆರು ಬಗೆಯ ಪ್ರಾಸಗಳಲ್ಲಿ ಒಂದು; ಅದ್ವಿತ್ವವೂ 
ಪ್ರಸ್ವಸ್ವರಯುಕ್ತವೂ ಆಗಿರುವ ಪ್ರಾಸ: ಪ್ರತಿಪಾದದ ಒಂದೆರಡನೆಯ ಸ್ವರಗಳ 
ನಡುವೆ ಒಂದೇ ವಿಧವಾದ ಒಂದು ವ್ಯಂಜನವು ಬಂದು ಅದರ ಹಿಂದಿನ ಸ್ವರವು 
ಹ್ರಸ್ವವಾಗಿದ್ದರೆ ಸಿಂಹಪ್ರಾಸ (ಕೈಪಿಡಿ. ೭೧). [ಸಂ.] 

ಸಿಂಹಬಲ (ನಾ). ಸಿಂಹದಷ್ಟು ಶೌರ್ಯವುಳ್ಳವನು;ಸಿಂಹದ ಬಲಕ್ಕೆ ಸಮನಾದ 
ಬಲವನ್ನು ಹೊಂದಿರುವವನು: ಬಕಸಂಹರಣಂ ಕೀಚಕಮಥನಂ ನಿರಸ್ತಮಿತ 
ವೈರಿನಿವಹ ಗಜಸಿಂಹಬಲಂ (ಗದಾಯು. ೧-೫೪). [ಸಂ.] 

ಸಿಂಹಭಾಗ (ನಾ). ವ ಸಿಂಹಪಾಲು: ಇದಕ್ಕೆ ಪ್ರತಿಫಲವಾಗಿ ಅವನಿಗೆ ಕೊಳ್ಳೆಯಲ್ಲಿ 
"ಸಿಂಹಭಾಗ' ದೊರೆಯುತ್ತಿತ್ತು (ಇಸ್ಲಾಂಸಂ. ೩೫). [ಸಂ.) 

ಸಿಂಹಮುದ್ರೆ (ನಾ). ಸಿಂಹದ ಗುರುತು, - ಚಿಹ್ನೆ. 

ಸಿಂಹಮುದ್ರೆಕಲ್ಲು ಎ ಸಿಂಹದ ಲಾಂಛನವನ್ನು ಕೆತ್ತಿರುವ (ಗಡಿ)ಕಲ್ಲು: ಈ 

ಊರ ವಾಮನಮುದ್ರೆಕಲ್ಲ ಬಡಗವತ್ತು ಸಿಂಹಮುದ್ರೆಕಲ್ಲ ಬಳಿಯ ಪಡುವಮುಖವಾನೆ 
(ಎಕ. ೪ (೧) ತಿರುಮ. ೧೬-೧೧೮೧ ; 1749). ಸೆಂ. ಸಿಂಹಮುದ್ರಾ] 

ಸಿಂಹರವ (ನಾ). ೧. ಸಿಂಹನಾದ; ಸಿಂಹಗರ್ಜನೆ. ೨. ಎ ಸಿಂಹನಾದ ೨: 
ಧುರದೊಳ್‌ ದುರ್ಜಯನಾರ್ಗಮೆನ್ನಮಜನೆಂಬೀ ನಿಶ್ಚಯಂಗೆಟ್ಟು ಸಿಂಹರವಂ 
ದೋಟ್‌ದಂ (ವಂರಾಮ. ೯-೯೮). ೩. [ಸಂಗೀತ] ಒಂದು ರಾಗದ ಹೆಸರು: 
ಸಿಂಹರವವೆಂಬ ರಾಗವು ಷಡ್ಡವನ್ನು ನ್ಕಾಸ, ಅಂಶಗ್ರಹವನ್ನಾಗಿ ಉಳ್ಳದ್ದು (ಚಕುಪ್ರ. ೬೩). 

[ಸಂ.] 

ಸಿಂಹರಾಶಿ (ನಾ). ಎ ಸಿಂಹ ೫: ಕಟಕದ ಮೇಲಿರುವ ಸಿಂಹರಾಶಿಯ ಕೇಸರಶಿರವು 
ನಮಗೆ ನೆತ್ತಿಯ ಮೇಲೆ ಕಾಣುತ್ತದೆ (ನಕ್ಷತ್ರ. ೬೭). "ದ್ವಾದಶರಾಶಿ' ಪರಾ. (ಸಂ. 

ಸಿಂಹಲ, ಸಿಂಹಳ (ನಾ). ೧. ಭಾರತದ ದಕ್ಷಿಣಕ್ಕಿರುವ ಒಂದು ದ್ವೀಪದ 
ಹೆಸರು; ೫ ಈಗಿನ ಶ್ರೀಲಂಕಾ: ಲಾಳ ಮಾಳವ ಸಿಂಧು ಸಿಂಹಲ [ಪಾಠಾಂ. ೪]ಗೌಳ 
ಗುರ್ಜರ . . . ಕೇರಳ ಮುಖಾಪಾರ ದೇಶಂಗಳೊಳೆಸೆವ ಜಂಗಮವು ಭಕ್ತಾಳಿ 
(ಬಸಪು. ೬-೧೮). ಪಿ. ಸಿಂಹಳದೇಶಕ್ಕೆ ಸೇರಿದ ಜನ ಮತ್ತು ಅಲ್ಲಿಯ ರಾಜ: 
ವಿತತಚತುರಂಗಬಳಸಂಯುತನತಿಸಾಹಸಿ ಸರೋಧಿಮಧ್ಯಸ್ಥಿತನುದ್ಧತನಾ ಸಿಂಹಲಂ 
[ಪಾಠಾಂ. ೪೦) (ರಾಜಶೇ. ೫-೧೩೧). ಸಿ೦ಹಳೆ: ೧. ಅಂಗ ವಂಗ ಕಳಿಂಗ ಕೊಂಗ ಮಾಳವ 
ಚೋಳ ನೇಪಾಳ ಸಿಂಹಳ... ಮರುಪ್ರಭೃತಿಭೂಪಾಲಕರಿಂ (ಜಗವ. ೨-೩೯ ವ); ಮತ್ತಮಾ 
ಭರತವರುಷದಲ್ಲಿಯೇ ಅಂಗ ವಂಗ ಕಳಿಂಗ ತೆಲುಂಗ ಕೊಂಗ ಲಾಟ ಬಂಗಾಳ ಚೋಳ 
ಕೇರಳ ಗೌಳ ಪಾಂಚಾಳ ಸಿಂಹಳ . . . ಎಂಬೈವತ್ತಾಟು ಬಗೆಯ ಜನರಿಂದ . . . 
ನಿರೂಢಮಾದ್ಯೆವತ್ತಾಜು ಪ್ರಾಂತಗಳಿರ್ಪವು (ವಿವೇಕ. ೨೪೩). ೨. ಸಿಂಹಳಗಹೃರೀಭರ್ತೃ 
ಮಸ್ತಕಾಂಕುಶ ಪರಾಕು (ಯಾದಚಂ. ಒ-೧ವ). (ಸಂ. 

ಸಿಂಹಲಂಘನ (ನಾ). ಸಿಂಹದ ನೆಗೆತ,- ಜಿಗಿತ: ಕಲ್ಪಾಂತಕೃತಾಂತನಂತೆ 
ಮಾಮಸಕಂಮಸಗಿ ಪೊಡೆವ ಸಿಡಿಲಂತೆ ಸಿಡಿಲ್ಲು ಸಿಂಹಲಂಘನದಿಂದಂಬರಕ್ಕೆ ನೆಗೆದು 
(ಪಂರಾಮಾ. ೧೧-೧೪೩ ವ). [ಸಂ.] 

ಸಿಂಹಲಗ್ನ (ನಾ). [ಜ್ಕೋತಿ] ಸೂರ್ಯನು ಸಿಂಹರಾಶಿಯನ್ನು ಪ್ರವೇಶಿಸುವ 
ಕಾಲ; ಒಂದು ದಿನದ ಹನ್ನೆರಡು ಭಾಗಗಳಲ್ಲಿ ಒಂದು; ಸಿಂಹರಾಶಿಯು 
ಉದಯಿಸುವ ಕಾಲ: ರವಿಚಂದ್ರರ್‌ ನಿಲೆ ಸಿಂಹಲಗ್ನದೊಳಿಳಾಜಾತಾರ್ಕಜರ್‌ ನೋಡೆ 
ನೇತ್ರವಿಹೀನಂ ನರಂ (ಜಾತತಿ. ೪-೩೮). (ಸಂ) 

ಸಿಂಹಲಲಾಟ (ನಾ). ೧. ಸಿಂಹದ ಮುಂದಲೆಯ ಆಕೃತಿಯುಳ್ಳೆ ಬಳೆ; 
ಸಿಂಹಕಡಗ. ೨. [ವಾಸ್ತು] ಸಿಂಹದ ಮುಂದಲೆಯ ಶಿಲ್ಪಾಕೃತಿ: ಮೇಲೆ ಮಕರಗಳ 
ಮಧ್ಯದಲ್ಲಿ ಸಿಂಹಲಲಾಟ, ಗೋಡೆಗಳಲ್ಲಿ ಜಾಲಂದ್ರಗಳೂ ಇವೆ (ಹೊಯ್ಸವಾ. ೧೨೩). 

[ಸಂ.) 


ಸಿಂಹಲಾಂಚನ 


ಸಿಂಹಲಾಂಚನ (ನಾ). ೧. ಸಿಂಹದ ಗುರುತು; ಸಿಂಹಲಾಂಛನ. ೨. ಧ್ವಜದಲ್ಲಿ 
ಸಿಂಹದ ಗುರುತುಳ್ಳವನು, - ಸಿಂಹಲಾಂಭನವನ್ನುಳ್ಳವನು: ಬನವಾಸಿಪುರ 
ವರೇಶ್ವರಂ ಸಾಪಾಚರೇಂದ್ರಧ್ವಜಂ ಸಿಂಹಲಾಂಚನಂ (ಸೌಇಇ. 2೦೭. ೪೬-೭; 1068). 
IP ಇದು "ಸಿಂಹಲಾಂಛನ' ಎಂಬುದರ ಅಪಲಿಖತ) 
ಸಿಂಹಲಾಂಛನ (ನಾ). ೧. ವ ಸಿಂಹಲಾಂಚನ ೧: ಇವರ ತಾಮ್ರಪಟ್ಟಿಕೆಗಳ 
ಮೊಹರುಗಳ ಮೇಲೆ ಸಿಂಹಲಾಂಛನವಿರುತ್ತದೆ (ಕರ್ಣಾಅ. 6). ೨. ಎ ಸಿಂಹಲಾಂಚನ ೨. 
ಸಿಂಹಲಾಂಧನಪ್ರಸೂತಂ ಸಿಂಹಲಾಂಛನವುಳ್ಳವರ ವಂಶದಲ್ಲಿ 
ಹುಟ್ಟಿದವನು; ಒಂದು ಬಿರುದು: ಮಹಾಸಾಮನ್ತಂ ವಿಜಯಶ್ರೀಕಾನ್ತಂ 
ಮಣಲೆರಾನ್ವಯಪ್ರಸೂತಂ ಸಿಂಹಲಾಂಚ್ಛನಪ್ರಸೂತಂ ಪುರಿಕರಪುರವರೇಶ್ವರಂ . . . 
ಜಯಕೇಶಿಯರಸರ್‌ (ಸೌಣಇ. xx. ೪೭-೨೧; 1074). [ಸಂ.) 
ಸಿಂಹಲೀಲ (ನಾ). ೧. [ಸಂಗೀತ] ಒಂದು ತಾಳದ ಹೆಸರು: ಸಿಂಹಲೀಲ 
(ತಾಳ)ದಲ್ಲಿ ಮೊದಲು ಕೊನೆಗಳಲ್ಲಿ ಲಘುವಿರುವ ಮೂರುದ್ರುತಗಳಿರುತ್ತವೆ (ಚತುಪ್ರ ೮೭). 
೨. ಒಂದು ಪ್ರಬಂಧದ ಹೆಸರು: ಸಿಂಹಲೀಲಾತಾಳದಲ್ಲಿ ವಿರಚಿತವಾಗಿರುವ 
ಪ್ರಬಂಧವು ಸಿಂಹಲೀಲವೆಂದು ಸೃತವಾಗಿದೆ (ಚತುಪ್ರ. ೮೭). [ಸಂ.) 
ಸಿಂಹವರ್ಣ (ನಾ). ಸಿಂಹದ ಸ್ವಭಾವವನ್ನು ಹೊಂದಿದವನು; ಪರಾಕ್ರಮಿ: 
ತಮ್ಮ ಬಲಮಖಯ್ಕಾಡುವುದುಮಂ , . . ಕಂಡು ತಾಂ ಸಿಂಹವರ್ಣನುಂ ಸಿಂಹಾನೀಕನುಂ 
ಪಾಪೇಭಕಂಠೀರವನುಮಪ್ಪುದಖಿಂದಮೆಯ್ದೆ ಮುಳಿದು (ಶಾಂತಿಪು. ೪-೧೭ ವ). [ಸಂ.] 
ಸಿಂಹವಾಹನ (ನಾ). ಶಿವ. [ಸ.] 
ಸಿಂಹವಾಹನೆ (ನಾ). ದುರ್ಗೆ; ಪಾರ್ವತಿ. (ಸಂ. ಸಿಂಹವಾಹನಾ] 
ಸಿಂಹವಾಹಿನಿ (ನಾ). ೧. ಸಿಂಹವನ್ನು ವಾಹನವಾಗಿ ಉಳ್ಳವಳು; ದುರ್ಗೆ; 
ಪಾರ್ವತಿ. ೨. [ಜೈನ] ಒಂದು ಬಗೆಯ ವಿದೆ: ಕೇಸರಿವಿಕ್ರಮನೆಂಬೊಂ 
ಸಮ್ಮೇದಗಿರಿಯೊಳ್‌ ಸಿಂಹವಾಹಿನಿಯುಂ ಗರುಡವಾಹಿನಿಯುಮೆಂಬ ವಿದ್ಕಾದಿಗಳಂ 
ಸಾಧಿಸಿ ತನ್ನಳಿಯರ್ಗೆ ಕೊಟ್ಟು (ಚಾವುಂಪು ೨೬೮); ಅಂತದಂ ಗರುಡಾಧಿಪನಪ್ಪ ಮಹಾ 
ಲೋಚನನಲಟ್‌ದು ಬಹುವಿದ್ಕಾಪರಿವಾರಮನುಳ್ಳ ಸಿಂಹವಾಹಿನಿಯುಂ ಗರುಡವಾಹಿನಿ 
ಯುಮೆಂಬೆರಡು ವಾಹನವಿದೈಗಳುಮಂ . . . ಕುಡೆಂದು . . . ಬೆಸಸುವುದುಂ 
(ಪಂರಾಮಾ. ೧೩-೧೫೬ ವ). "ಗರುಡವಾಹಿನಿ' ಪರಾ. ೩. ಭರತಚಕ್ರವರ್ತಿಯ 
ಪರ್ಯಂಕ, - ಶಯ್ಕೆ : ಸಿಂಹವಿಧೃತಮಪ್ಪ ಸಿಂಹವಾಹಿನಿಯೆಂಬ ಮೃದುಶಯ್ಕೆಯುಂ 
ಅನುತ್ತರೆಯೆಂಬ ಸಿಂಹಾಸನಮುಂ (ಆದಿಪು. ೧೫-೩ ವ); ಚಕ್ರೇಶ್ವರನೆಣ್ಬತ್ತುನಾಲ್ಕುಲಕ್ಕೆ 
ಭದ್ರಗಜಂಗಳಿಂದಂ . . . ಸಿಂಹವಾಹಿನಿಯೆಂಬ ಶಯ್ಕೆಯಿಂದಂ . . . ನೆಲ್‌ದೈಶ್ವರ್ಯದ 
ಮೇಗೆ ವಜ್ರಿ ಬೆಸದಾಳಂತಾಗಿಯುಂ (ಶಾಂತಿಪು. ೧೧-೮೪ ವು. [ಸಂ. ಸಿಂಹವಾಹಿನೀ। 
ಸಿಂಹವಿಕ್ರಮ (ನಾ). ೧. ಎ ಸಿಂಹಬಲ. ೨. [ಕಾಮಶಾ] ಕರಣಭೇದಗಳಲ್ಲಿ 
ಒಂದು: ಭಿತ್ತಿಯೆಡೆಯನಂಬುಜಾಕ್ಷಿಯೊತ್ತುಗೊಂಡು ನಿಂದು ತನ್ನ ಚಿತ್ತದವನನಪ್ಪಲು 
. ಎತ್ತಿ ರಮಿಸಲದುವೆ ಕೇಳು ಮತ್ತದಂತಿಗಮನೆ ಸಿಂಹವಿಕ್ರಮಾಖ್ಯವು 
(ಜನವ. ೯-೪೬). [ಸೆಂ] 
ಸಿಂಹವಿಕ್ರೀಡಿತ (ನಾ). ೧. [ಸಂಗೀತ] ಒಂದು ತಾಳದ ಹೆಸರು: ಚಂಚತ್ಸುಟ 
. .. ಸಿ೦ಹವಿಕ್ರೀಡಿತ. .. ಜಯಾಳವೆಂಬವೇ ಮೊದಲಾದ ನೂಟೊಂದುತಾಳಂಗಳಾದೊಡೆ 
(ಎವಕ. ೧೯೨). ೨. [ಜೈನ] ದೀರ್ಭಉಪವಾಸ ಮತ್ತು ಪಾರಣೆಗಳಿಂದ ಕೂಡಿದ 
ಒಂದು ಬಗೆಯ ವ್ರತ: ಸರ್ವತೋಭದ್ರ ಸಿಂಹವಿಕ್ರೀಡಿತಗಳೆಂಬ ತಪದೊಳ್‌ ನೆಗಟ್ಟು 
(ಆದಿಪು. ೩-೫೭ ವ); ಸಿಂಹಗವಿಕ್ರೀ[ಪಾಕಾಂ. ನಿಷ್ಕ್ರೀ]ಡಿತತಪದೊಳ್‌ ನೆಗಟ್ಟೆನ್ನ ತಪದ 
ಫಲಮುಂಟಪ್ಪೊಡೆ ಅನ್ಮಜನ್ಮದೊಳ್ಳಹಾಬಲಪರಾಕ್ರಮನಪ್ಪೆಂ (ಚಾವೂಪು. ೧೭೫). [ಸಂ.] 
ಸಿಂಹವಿಧೃತ (ನಾ). ಐ ಸಿಂಹವಾಹಿನಿ ೩: ಸಿಂಹವಿಧೃತಮಪ್ಪ ಸಿಂಹವಾಹಿನಿಯೆಂಬ 
ಮೃದುಶಯ್ಕೆಯುಂ (ಆದಿಪು. ೧೫-೩ ವು. [ಸಂ.) 
ಸಿಂಹವಿಷ್ಟರ (ನಾ). ಎ ಸಿಂಹಪೀಠ ೧: ನೃಪನೆಟ್ಲು ಸಿಂಹವಿಷ್ಟರದಿಂದಂ 
ನಡೆದೇಬಡಿಯಂ ಜನನಿರ್ದೆಡೆಗೆಅಗಿ ಬಲ್‌ಕ್ಕೆ ಮಚ್ಚುಗೊಟ್ಟಂ . . .ನೃಪೇಂದ್ರಂ 
(ಶಾಂತಿಪು. ೧-೮೨); ಕುಮತಿ ಕೌರವನಿಳಿಯದಿರ್ದನು ಸಿಂಹವಿಷ್ಟರವ (ಕುವ್ಮಾಉ. ೮-೫೮). 
[ಸಂ.1 


೮೫೨೫ 


ಸಿಂಹಾವಲೋಕನ 


ಸಿಂಹಶಿಶು (ನಾ). ಸಿಂಹದ ಮರಿ; ಸಿಂಹಪೋತ: ಅಂಬೆಗಾಲಿಕ್ಕುವ ಪದದೊಳ್‌ 
ಸಿಂಹಶಿಶುವೊಲೆಸೆದಂ ಕೃಷ್ಣಂ (ಜಗವ. ೩-೩೬); ಅರರೇ ಜನನಿಯ ಮೊಲೆವಾಲರೆಯುಂಡೀ 
ಸಿಂಹಶಿಶುವನಿರದೊಡನಾಡಲ್‌ . . . ಸೆಳೆಯುತಿರ್ಪಂ ಬಲಿಂ (ಶಾಕುಂತ. ೧೦೪-೧೭೭). 

[ಸಂ.1 

ಸಿಂಹಸಂಕ್ರಾಂತಿ (ನಾ). [ಜ್ಕೋತಿ] ಸಿಂಹಲಗ್ನದಲ್ಲಿ ಬರುವ ಸಂಕ್ರಮಣ: 
ಈಶ್ವರಸಂವತ್ಸರದ ಶ್ರಾವಣಶುದ್ಧ ೫ ಆದಿವಾರ ಸಿಂಹಸಂಕ್ರಾಂತಿ ಪುಣ್ಮಕಾಲದಲು 
(ಎಕ. ೪ (8), ತಿರುಮ. ೧೭-೨೬; 1397). [ಸಂ.1 

ಸಿಂಹಸಂಘಾತ (ನಾ). ಸಿಂಹಗಳ ಗುಂಪು, - ಸಮೂಹ: ಸಿಂಹಸಂಘಾತರ 
ವೈಕಾಭೀಳಮಂ ಭೀಕರಕುಧರಗುಹಾರೌದ್ರಮಂ . . . ನಿರ್ಜನವನಮನಿದಂ ನೀನೆಂತು 
ಪೊಕ್ಕೆ (ಪಂಚತಂ. ೫೭-೩). (ಸಂ.] 

ಸಿಂಹಸಂಹನನ (ನಾ).೧. ಸಿಂಹದ ಆಕಾರ, -ಆಕೃತಿ. ೨. (ಆಲಂ) 
ಸುಂದರವಾದ ಆಕಾರ, -ಆಕೃತಿ. ೩. ಸುಂದರವಾದ ಆಕಾರವುಳ್ಳವನು; 
ಚೆಲುವ: ""ಪ್ರಕೃಷ್ಟತರಮೂರ್ತಿ ಸಿಂಹಸಂಹನನನವಂ'' (ವಸ್ತುಕೋ. ೧೦೦-೧೬). [ಸಂ.] 

ಸಿಂಹಸ್ಮಪರ್ವಣಿ (ನಾ). ಸಿಂಹಮಾಸದಲ್ಲಿ ಬರುವ ಹುಣ್ಣಿಮೆ ಅಥವಾ 
ಅಮಾವಾಸ್ಯೆ : ಹಜಾಮರಿಗೆ ಭಟ್ಟರಿಗೆ ಸಿಂಹಸ್ಮಪರ್ವಣಿ ಇದ್ದಂತೆ ಈ ಗುಲಾಮರಿಗೆ ಈ 
ಪ್ಲೇಗು ಪರ್ವಕಾಲವಾಗಿದೆ (ಸ್ಪತಿಚಿ. ೩೧೫). [ಸಂ. ಸಿಂಹಸ್ಮಪರ್ವಣೀ। 

ಸಿಂಹಸ್ವಪ್ನ (ನಾ). (ಆಲಂ) ಅತಿಯಾದ ಭಯವನ್ನುಂಟುಮಾಡುವ ವಸ್ತು 
ಅಥವಾ ವ್ಯಕ್ತಿ: ದೊಡ್ಡವರ ಬಾಯಿಂದ ದಡ್ಡಮಾತುಗಳನ್ನು ಆಡಿಸಿ ತಂಟೆ 
ತಂದಿಡುತ್ತಾರೆಂಬುದು ಹಲವರಿಗೆ ಸಿಂಹಸ್ತಪ್ನ (ಬುಚ್ಚುಹು. ೯). (ಸಂ. 

ಸಿಂಹಸ್ವ್ತರ (ನಾ). ಸಿಂಹದ ಗರ್ಜನೆ; ಸಿಂಹನಾದ: ""ವಿಷಮುಂ 
ಸ್ವರಮುಂ ಕ್ಷೇಡಾಂಕಂಗಳ್‌'' (ವಸ್ತುಕೋ. ೧೨೯-೬೯). ಸಂ. 

ಸಿಂಹಳ "ಸಿಂಹಲ' ನೋ. 

ಸಿಂಹಳಪಿಪ್ಪಲಿ (ನಾ). ಹಿಪ್ಪಲಿಯಲ್ಲಿ ಒಂದು ಬಗೆ : "' ಅದ್ರಿಜಾಹ್ವಾ- 
ಸಿಂಹಳಪಿಪ್ತಲಿ'' (ಓವಧಿ. ೫). (ಸಂ. ಸಿಂಹಲಪಿಪ್ಪಲೀ] 

ಸಿಂಹಳಹಿಪ್ಪಲಿ (ನಾ). ಎ ಸಿಂಹಳಪಿಪ್ಪಲಿ : ""ಅಮಳಸ್ಮಾ - ಸಿಂಹಳಹಿಪ್ಪಲಿ'' 
(ಓವಧಿ. ೫). [ಸಿಂಹಳ (ವಸಿಂಹಲ) + ಹಿಪ್ಪಲಿ) 

ಸಿಂಹಾಕರ್ಷಿತ (ನಾ). [ನಾಟ್ಕ] ನೂರೆಂಟು ವಿಧವಾದ ಕರಣಗಳಲ್ಲಿ ಒಂದು: 
ಸಿಂಹಾಕರ್ಷಿತ - ಪದಮಂ ವೃಶ್ಚಿಕಪಾದಮಂ ಸಮೆದು ಹಸ್ತದ್ವಂದ್ವಮಂ ಪದ್ಮ ಕೋಶದ 
ಚೆಲ್ವಂ ಪುದಿದಿರ್ದು ಮೇಣ್‌ ಕರಮದೂರ್ಣನಾಭಮಂ ಮಾಡಿ . . . ಹಸ್ತಂಗಳುಂ 
ಮೊದಲಂತಾದೊಡೆ ಸಿಂಹದಾಕರುಷಣಂ ತಾನಕ್ಕು೦ (ಲಾಸ್ಮರಂ. ೪-೧೫೧). [ಸಂ.] 

ಸಿಂಹಾಣ (ನಾ). ೧. ಕಬ್ಬಿಣದ ತುಕ್ಕು, -ಕಿಟ್ಟಿ: "" ಮಂಡೂರಂ, ಸಿಂಹಾಣಂ-೨ 
ಕಬ್ಬಿಣದ ಕಿಟ್ಟಕ್ಕೆ ಹೆಸರುಗಳು'' (ಸದ್ದಾಂತಿ. ೩೦೪). ೨. ಗೊಣ್ಣೆ; ಸಿಂಬಳ: 
“ರಕ್ತಸಿಂಹಾಣ' ಪರಾ. (ಸಂ. 

ಸಿಂಹಾನೀಕ (ನಾ). (ಆಲಂ) ಪರಾಕ್ರಮಿಗಳಿಂದ ಕೂಡಿದ ಸೈನ್ಯವುಳ್ಳವನು: 
ತಮ್ಮ ಬಲಮಲ್ಕೂಡುವುದುಮಂ . . . ಕಂಡು ತಾಂ ಸಿಂಹವರ್ಣನುಂ ಸಿಂಹಾನೀಕನುಂ 
ಪಾಪೇಭಕಂಶೀರವನುಮಪ್ಪುದಲ್‌ಂದಮೆಯ್ಲ್ದೆ ಮುಳಿದು (ಶಾಂತಿಪು ೪-೧೭ ವು. (ಸಂ.] 

ಸಿಂಹಾಯ (ನಾ). -ಸಿಂಹ ೬: ವಿಸ್ತಾರವಾಗಿ ಉದ್ದ ಅಗಲವನು ಅಳೆದು 
ಒಟ್ಟುಗೂಡಿಕೊಂಡ ಕೋಲುಯೆಷ್ಟೋ ಅದನು ೩ ಹೆಚ್ಚಿ... ಆದಂ ೮ರಿಂದ ಭಾಗಿಸಿ 
ಉಳಿದವು ಆಯಂಗಳೂ ೫ ೫೫ ೩ ರುಳಿದರೆ ಸಿಂಹಾಯ (ಆಯಟೀ. ೧-೫). [ಸಂ.) 

ಸಿಂಹಾರಿ (ನಾ). ಸಿಂಹದ ವೈರಿ; ಶರಭ: ಆ ಸರ್ಪನಂ ಹಸ್ತಿಯಂ ಕೇಸರಿಯಂ 
ಸಿಂಹಾರಿಯೆಂಟುಂಪದದಿನಿಟ್‌ದುದು (ಜಗವಿ. ೧೬-೧೪). [ಸಂ.) 

ಸಿಂಹಾವಲೋಕನ, ಸಿಂಹಾವಳೋಕನ (ನಾ). ೧. ಸಿಂಹದ ದೀರ್ಪವಾದ 
ಹಿನ್ನೊಟ. ೨. (ಆಲಂ) ಹಿಂದೆ ನಡೆದ ಘಟನೆ ಅಥವಾ ಕಾರ್ಯವನ್ನು 
ಮತ್ತೊಮ್ಮೆ ವಿವರವಾಗಿ ಅವಲೋಕಿಸುವುದು ,- ಪುನರಾಲೋಕನ 
ಮಾಡುವುದು; ಔ ನಡೆದಾಡುವಾಗ ಸ್ವಲ್ಪದೂರ ಹೋಗಿ, ಹಿಂದೆ 
ನೋಡಿಕೊಂಡು ಮುಂದೆ ನಡೆಯುವ ಸಿಂಹದ ಸ್ಪಭಾವದಂತೆ ಮನುಷ್ಯನು 


(ಸಿಂಹ) 


ಸಿಂಹಾವಲೋಕನಂಗೈ 


ತಾನು ಹಿಂದೆ ಮಾಡಿದ ಕಾರ್ಯವನ್ನು ಮತ್ತೆ ಪರಿಶೀಲಿಸಿ ಮುಂದಿನ 
ಕಾರ್ಯದಲ್ಲಿ ಪ್ರವೃತ್ತನಾಗುವುದು: ಹತ್ತನೆಯ ಶತಮಾನದ ಸಾಹಿತ್ಯದ ಈ 
ಚರಿತ್ರೆಯು ಆ ಕಾಲದಲ್ಲಿ ನಿರ್ಮಿತವಾದ ಇತರ ಸಾಹಿತ್ಯದ ಸಿಂಹಾವಲೋಕನವನ್ನು 
ಮಾಡಿದ ಹೊರತು ಪರಿಪೂರ್ಣವಾಗಲಾರದು (ಸಾಹಿಸ. ೩೭); ಇಡೀ ರಾಷ್ಟ್ರದ ವಿದ್ಮಾ 
ಸಂಸ್ಥೆಯ ರಾಜಕೀಯ ನಿರ್ವಹಣವೇನು! ನಿರ್ಮೋಹಿಯಂತೆ ಆರ್ಷ ಆಧ್ಯಾತ್ಮಗ್ರಂಥಗಳ 
ಸಿಂಹಾವಲೋಕನವೇನು ! (ಜೀವಾತ್ಮ. ಸ, ಮುನ್ನುಡಿ). ೩. [ಕಾಮಶಾ] ಕರಣಭೇದಗಳಲ್ಲಿ 
ಒಂದು : ಸತಿ ಮೂಗಮನೊಡನೆತ್ತಿ ತಲವಿಡಿದು ಕುಡುಕುಗೊಳೆ ಸಿಂಹಾವಲೋಕನಮದು 
(ಜನವ. ೯-೫೦). ಸಿಂಹಾವಳೋಕನ : ೨. "ಸಿಂಹಾವಳೋಕನಕ್ರಮ' ಪರಾ. 
[ಸಂ.) 

ಸಿಂಹಾವಲೋಕನಂಗೈ (ಕ್ರಿ). (ಸಿಂಹದಂತೆ ದೂರದಲ್ಲಿ ನಿಂತು) ಹಿಂದಕ್ಕೆ 
ತಿರುಗಿ ನೋಡು : ಸಿಂಹಗಾಂಭೀರ್ಯದಿಂದೆಳ್ಲು ನಡೆದಡವಿಯೊಳ್‌ ಮರೆಯಾದ 
ನೊರ್ಮೆಯುಂ ಸಿಂಹಾವಲೋಕನಂಗೈಯದೆಯೆ (ಚಿತ್ರಾಂಗ. ೧೪-೩೭೭). 

[ಸಿಂಹಾವಲೋಕನ 4 ಗೈ (ಆ ಕೆಯ್‌,)] 

ಸಿಂಹಾವಲೋಕನಕ್ರಮ, ಸಿಂಹಾವಳೋಕನಕ್ರಮ (ನಾ). ಹಿಂದೆ ನಡೆದ ಘಟನೆ 
ಅಥವಾ ಕಾರ್ಯವನ್ನು ಮತ್ತೊಮ್ಮೆ ಸಮಗ್ರವಾಗಿ ಪರಿಶೀಲಿಸುವ ವಿಧಾನ; 
ಪುನರಾಲೋಕನ ಕ್ರಮ: ಶೇಕಡ ೧೦ರಷ್ಟನ್ನು ಸಿಂಹಾವಲೋಕನಕ್ರಮದಿಂದ 
ಹೊರಪದರವನ್ನು ನೋಡಿದಾಗ ಕೂಡ . .. ಎಂಥ ಅಮೂಲ್ಯವಾದ ಆಧಾರಸಾಮಗ್ರಿಗಳು 
ದೊರಕಿವೆ ಎಂಬುದನ್ನು ತೋರಿಸುವುದೇ ಈ ಉಪನ್ಮಾಸದ ಮುಖ್ಯಉದ್ದೇಶ 
(ಶಾಸಗಿ. ಹಿನ್ನುಡಿ). ಸಿಂಹಾವಳೋಕನಕ್ರಮ : ಒಳಪೊಕ್ಕು ನೋಡೆ ಭಾರತದೊಳಗಣ 
ಕಥೆಯೆಲ್ಲಮಾ ಗದಾಯುದ್ಧದೊಳಂತೊಳಕೊಂಡತ್ತೆನೆ ಸಿಂಹಾವಳೋಕನಕ್ರಮದಿ 
ನಟ್‌ಪಿದಂ ಕವಿರನ್ನಂ (ಗದಾಯು. ೧-೪೫). [ಸಂ.] 

ಸಿಂಹಾವಲೋಕಿಸು (ಕ್ರಿ). (ಸಿಂಹದಂತೆ) ಮುಂದೆ ಹೋಗಿ ನಿಂತು 
ಮತ್ತೊಮ್ಮೆ ಹಿಂದಿರುಗಿ ನೋಡು: ಆಮೇಲೆ ತನಗೆ ತಾನೇ ಪ್ರದಕ್ಷಿಣೆ ಬಂದು 
ಬೆಟ್ಟುಗದ್ದೆಗಳನ್ನು ಮಜಲುಗದ್ದೆಗಳನ್ನು ಸಿಂಹಾವಲೋಕಿಸಿದ (ಬಾಳಿಗಿ ೧೧೯). 

[ಸಿಂಹಾವಲೋಕನ 4 - ಇಸ್ಫು) 

ಸಿಂಹಾವಳಿ (ನಾ). ೧. ಸಿಂಹಗಳ ಗುಂಪು ,- ಸಮೂಹ. ೨. [ಸಂಗೀತ] 
ಒಂದು ರಾಗದ ಹೆಸರು: ನೀಲೋತ್ಪಲಿನಿ ಏಕಚ್ಛವಿ . . . ಗಂಧಿಕಾಮೋದಿ 
ಸಿಂಹಾವಳಿ ಕಾಮದೇವ ದೇವನಾದೋತ್ತರ ವಸಂತಬಂಗಾಳವೆಂಬಿಪ್ಪತ್ತೆರಡು 
ರಾಗಂಗಳುಂ ಕ್ರಿಯಾಂಗದಿಂದ ಪುಟ್ಟಿದವು (ವಿವೇಕ. ೨೩೪). (ಸಂ. ಸಿಂಹಾವಲಿ] 

ಸಿಂಹಾವಳೋಕನ "ಸಿಂಹಾವಲೋಕನ' ನೋ. 

ಸಿಂಹಾವಳೋಕನಕ್ರಮ "ಸಿಂಹಾವಲೋಕನಕ್ರಮ' ನೋ. 

ಸಿಂಹಾಸಂದಿ (ನಾ). ಎ ಸಿಂಹಾಸನ ೧ : ಮುನ್ನಮೆ ಸುರಾನೀಕಂ ಜನಂಗಳ್‌ 
ಮನಂಗೊಳೆ ಮಾಡಿಟ್ಟ ವಿಚಿತ್ರಮಂಟಪದ ಸಿಂಹಾಸಂದಿಯೊಳ್ಳಾಲನಂ ಕುಲಿಶಾಸ್ತ್ರಂ 
ಪಿರಿದುಂ ವಿಭೂತಿವೆರಸಿಟ್ಟೇಂ ಸಂತಸಂಬಟ್ಟನೋ (ಆದಿಪು ೭-೧೧೦); ಕನಕದ ರಜತದ 
ಕಾಂಸ್ಕದ ಮನೆಮುಟ್ಟುರಿ ಮುಟ್ಟೆ ಕರಗಿ ಕಣ್ಣಿಟ್ಟುವು ದೈತ್ಯನ ಸಿಂಹಾಸಂದಿಗೆ ರಾಮನ 
ವೀರಶ್ರೀ ಕಡಂಗಿ ಕಣ್ಣಿಟ್ಟಳೆನಲ್‌ (ಪಂರಾಮಾ. ೧೧-೧೫೨). [ಸಂ. ಸಿಂಹಾಸಂದೀ] 

ಸಿಂಹಾಸನ (ನಾ). ೧. ಪಟ್ಟಾಭಿಷಿಕ್ತ್ಷನಾದ ರಾಜನು ಕುಳಿತುಕೊಳ್ಳುವ, ಸಿಂಹದ 
ಪ್ರತಿಮೆಗಳನ್ನೊಳಗೊಂಡಿರುವ ಪೀಠ; ಸಿಂಹವಿಷ್ಟರ : ಸಿಂಹವಾಹಿನಿಯೆಂಬ 
ಮೃದುಶಯೆಯುಂ ಅನುತ್ತರೆಯೆಂಬ ಸಿಂಹಾಸನಮುಂ (ಆದಿಪು ೧೫-೩ ವ); ಧರಣಿಪತಿ 
ಸಿಂಹಾಸನದ ಮೇಲಿರದೆ ಬಹರೇ (ಕುವ್ಮಾಉ. ೮-೬೦). ೨. [ಯೋಗ] ಒಂದು ಬಗೆಯ 
ಆಸನ: ಸುಖಸ್ಮೈರ್ಯ ನಿಶ್ಚರಾವಹಮಾದ ಯೋಗ ಯೋಗ್ಕಾಸನಗಳಲ್ಲಿ ಸಿಂಹಾಸನ 

. ಅರ್ಧಾಸನಾದಿಯೆಂಭತ್ನಾಲ್ಕಾಸನಭೇದಂಗಳು (ಎವೇಕ. ೧೪೯); ಮುಖ್ಯವಾದ 

ಕೆಲವು ಆಸನಗಳು . . . ೧. ಉತ್ಪಾನಾಸನ . . . ೫೬. ಸಿಂಹಾಸನ. ೫೭. ಗೋಮುಖಾಸನ 
(ಭಾರದ. ೧೬೭). ೩. [ಜೈನ] ಪಾರಿವ್ರಾಜಕಲಕ್ಷಣಗಳನ್ನು ತಿಳಿಸುವ ಇಪ್ಪತ್ತೇಳು 
ಸೂತ್ರಪದಗಳಲ್ಲಿ ಒಂದು; ಆಸನವನ್ನು ತ್ಮಜಿಸಿ ಪರಮಾತ್ಮನ ದಿವ್ಮಾಸನ 
ವನ್ನು ಹೊಂದುವ ವ್ರತ: ಪಾರಿವ್ರಾಜ್ಮಲಕ್ಷಣಮಪ್ಪ ಸೂತ್ರ(ಪದ)ಂಗಳಿಪ್ಪತ್ತೇಟು 


೮೫೨೬ 


ಕ್‌ 
೦ 


ಕ್‌ 
ಲಾ 


20 


45 


ಸಿಂಹೀಮಧ್ಯೆ 


ತೆಐನಕ್ಕುಮವಾವುವೆಂದಡೆ - ಜಾತಿಯುಂ ಮೂರ್ತಿಯುಂ . . . ನಾಥತ್ವಮುಂ 
ಸಿಂಹಾಸನಮುಂ . . . ಆಹಾರಮುಂ ಸುಖಮುಮೆಂದಕ್ಕುಂ. (ಚಾವುಪು. ೨೨೮). [ಸಂ.] 

ಸಿಂಹಾಸನವೇರು "ಸಿಂಹಾಸನವೇಜು' ನೋ. 

ಸಿಂಹಾಸನವೇಖು, ಸಿಂಹಾಸನವೇರು (ಕ್ರಿ). ೧. ಸಿಂಹಪೀಠವನ್ನು ಏರು ,- 
ಹತ್ತು: ಗೊಂದಣದಶಿಚತುರಕವೀಂದ್ರರ ಬಲುಸಂದಣಿಯೊಳು ಸಿಂಹಾಸನವೇಲ್‌ 
. . ಎ ಓಲಗಮಿರ್ದಂ (ಜಯಕಾ. ೩-೧). ಸಿಂಹಾಸನವೇರು : ೨. ಪಟ್ಟಕ್ಕೆ ಬರು; 
ರಾಜ್ಕಾಧಿಕಾರವನ್ನು ವಹಿಸಿಕೊಳ್ಳು: ಆ ರಾಜಕುಮಾರನು ತಂದೆಯ ಕಾಲಾನಂತರ 
ಸಿಂಹಾಸನವೇರಿದನು (ರೂಢಿ). [ಸಿಂಹಾಸನ 3- ಏಟು (ಆ ಏಲ್‌, )] 

ಸಿಂಹಾಸನಸ್ಮ (ನಾ). ಸಿಂಹಾಸನವನ್ನು ಉಳ್ಳವನು; ರಾಜ: ಆ ಧೂರ್ತನೆನ್ನನೆ 
ಕುಜೌಿತು ರಾಜ್ಕಾರ್ಹರಲ್ಲದವರ್‌ ಬರವೇಡ ಸಿಂಹಾಸನಸ್ಕರ್‌ ಬರ್ಪುದೆಂದು ಸಾರಿಸಿ 
(ಜಗವಿ. ೮-೭೮ ವ); ಅನೇಕ ಸಾಮಂತಅರಸುಗಳು ಅಲ್ಲಲ್ಲಿಯ ಸಂಸ್ಥಾನಗಳಲ್ಲಿ 
ಸಿಂಹಾಸನಸ್ಮರಾಗಿ ಆಡಳಿತಸೂತ್ರಗಳನ್ನು ವಹಿಸಿಕೊಂಡರು (ನೊಳಂಬ. ೬೦). |ಸಂ.] 

ಸಿಂಹಾಸನಾರೂಢ (ನಾ). ೧. ಸಿಂಹಾಸನದಲ್ಲಿ ಕುಳಿತವನು. ೨. 
ಪಟ್ಟಾಭಿಷಿಕ್ತನಾದವನು; ರಾಜ; ದೊರೆ: ಹರಿವರ್ಮನು ಕ್ರಿ.ಶ. ೫೩೮ರಲ್ಲಿ 
ಸಿಂಹಾಸನಾರೂಢನಾದನೆಂದು ಮೇಲೆಯೇ ಹೇಳಿದ್ದೇನೆ (ಕರ್ಣಾಅ. ೧೨). [ಸಂ.] 

ಸಿಂಹಾಸನಾರೋಹಣ (ನಾ). ೧. ಸಿಂಹಾಸನವನ್ನು ಹತ್ತುವಿಕೆ, - ಏರುವಿಕೆ. 
೨. ಪಟ್ಟವನ್ನು ವಹಿಸಿಕೊಳ್ಳುವಿಕೆ : ಪಟ್ಟಂ ಎ ಸಿಂಹಾಸನಾರೋಹಣಂ (ಕಾಶಕ್ಕ. ೨೦). 

[ಸಂ.) 

ಸಿಂಹಾಸನಾಸೀನ (ನಾ). ೧. ಎ ಸಿಂಹಾಸನಾರೂಢ ೧ : ಆಸ್ಮಾನಮಂಡಪದೊಳ್‌ 
* * ೬ ಉತ್ತುಂಗಸಿಂಹಾಸನಾಸೀನಂ . . . ಬಡ್ಡೋಲಗಂಗೊಟ್ಟಿರೆ (ಆದಿಪು. ೨-೨ ವ); 
ಉಗ್ರಸೇನನ ಸೂನು ಸಿಂಹಾಸನಾಸೀನನಾಗಿ ಲೀಲೆಯಿಂದೊಡ್ಡೋಲಗಂಗೊಟ್ಟಿರ್ದಲ್ಲಿ 
(ಜಗವಿ. ೨-೩೯ ವ). ೨. ವ ಸಿಂಹಾಸನಾರೂಢ ೨ : ಅಯೋಧ್ಯಾಸಿಂಹಾಸನಾಸೀನನು 
ಮುದಿತೋದಿತಸಾಮ್ರಾಜ್ಕಸುಖಾನುಭವನುಂ ಕೃತಕೃತ್ಮನುಮಪ್ಪ ಸಕಲಚಕ್ರವರ್ತಿ 
(ಆದಿಪು. ೧೫-೫ ವ). [ಸಂ.) 

ಸಿಂಹಾಸ್ಯ (ನಾ). ೧. ಸಿಂಹದ ಮುಖ. ೨. ಸಿಂಹದ ಮುಖವುಳ್ಳುದು. 
೩. ಒಂದು ಬಗೆಯ ಸಸ್ಕ; ಆಡುಸೋಗೆ: "“ವೈದ್ಯಮಾತಾ, ಸಿಂಹೀ . . . 
ಸಿಂಹಾಸ್ಕ: , ವಾಶಕಃ , ವಾಜಿದಂತಕಃ: - ೮ ಅಡ್ಡಸರದ ಗಿಡ, ಆಡುಸೋಗೇಗಿಡದ 
ಹೆಸರು'' (ಸಿದ್ಧಾಂತಿ. ೧೩೫). [ಸಂ.] 

ಸಿಂಹಿ (ನಾ). ೧. ಹೆಣ್ಣುಸಿಂಹ: ಹತ್ತಡಿಯ ಹದ್ದಿನಲಿ ಸುತ್ತಲಿನ ಸರೆಯಲ್ಲಿ ನರರ 
ಅಂಕೆಯೊಳಲ್ಲಿ ಸಿಂಹ ಸಿಂಹಿಯರು (ಬಾಲಪ್ರ. 7೩ ೧೭೮). ೨. ಆಡುಮುಟ್ಟದ ಗಿಡ; 
ಆಡುಸೋಗೆ: ""ವೈದ್ಮಮಾತಾ , ಸಿಂಹೀ. . . ಮೇಕೆ ಒಲ್ಲದ ಗಿಡ'' (ಸಿದ್ಧಾಂತಿ. ೧೩೫). 
೩. ಒಂದು ಬಗೆಯ ಬದನೆಗಿಡ; ಗುಳ್ಳಬದನೆ: ""ವಾರ್ತಾಕೀ , ಹಿಂಗುಳೀ , 
ಸಿಂಹೀ, ಭಂಟಾಕೀ , ದುಸ್ಪೃಧರ್ಷಿಣೀ - ೫ ಬದನೇಗಿಡದಲ್ಲಿ ಮುಳ್ಳುಜಾತಿ. 
ಗುಳ್ಳವಾದಿ, ರಾಜಗುಳ್ಳ , ತನಿಗುಳ್ಳ, ರಾಮಗುಳ್ಳ , ಮುಲಕ'' (ಸಿದ್ಧಾಂತಿ ೧೩೮). 
೪. ರಾಹುವಿನ ತಾಯಿ; ಸಿಂಹಿಕೆ.' (ಸಂ. ಸಿಂಹೀ] 

ಸಿಂಹಿಕಾತನಯ (ನಾ). ಸಿಂಹಿಕೆಯ ಮಗ; ರಾಹು: ""ಇನರಿಪು . . . 
ಸಿಂಹಕಾತನಯಂ ತಮಂ ಖೇಚರಾಹಿಯೆನೆ ರಾಹು'' (ಮಂಗರಾ. ೧೨-೬). [ಸಂ.) 

ಸಿಂಹಿಕಾತ್ಮಜ (ನಾ). ಸಿಂಹಿಕಾತನಯ: ಪ್ರತಿವಾದಿ ರವಿ ಸಿಂಹಿಕಾತ್ಮಜಂ 
ವಿಮಲನುನ್ನತಪಂಡಿತೇಶ್ವರಂ ಕಾಲವಾದಮನೊಸೆದು ವಿತತಮಪ್ಪಂತೆ ಜಯಿಸಿದ 
ಕಥನಮಂ ಕೇಳ (ಆರಾಚ. ೩-೪ ಸೂಚನೆ). (ಸಂ) 

ಸಿಂಹಿಕೆ (ನಾ). ೧. ರಾಹುವಿನ ತಾಯಿ: ಆರಿ ಬೊಬ್ಬೀಣಿದೊಡನೆ ಕಡುಹಿನ ವೀರನಾ 
ಸಿಂಹಿಕೆಯ ಸೀಳ್ಹ ಶರೀರದೊಳಗೊಂದೆಡದ ಭಾಗದ ಹೋಳ ದಶಶಿರನ ಊರಿಗಿಟ್ಟನು 
(ತೊರರಾ. ೫-೧-೨೨). ೨. ಒಂದು ಬಗೆಯ ಗಿಡ: ""ಸೊಂಡೆ ರುಚಿ ಚಿತ್ತರತೆ 
ಸಿಂಹಿಕಾ [ಪಾಠಾಂ. ತಾ]ಕ್ಕಂ'' (ಮಂಗರಾ. ೩೯-೨೮). [ಸಂ. ಸಿಂಹಿಕಾ) 

ಸಿಂಹೀಮದ್ಯೆ (ನಾ). ಸಿಂಹದ ನಡುವಿನಂತಿರುವ ಸಣ್ಣ ನಡುವನ್ನು 
ಹೊಂದಿರುವವಳು: ಭೂಬಭೃನ್ನಿತಂಬೋಜ್ಚಲೆ ಸಿಂಹೀಮಧ್ಮೆ ಬಿಂಬಾಧರೆ 


ಸಿಂಹೇಂದ್ರಮಧ್ಯಮ ೮೫೨೭ ಸಿಕೆ 


ಕೊ 


ಶುಕವಿಲಸದ್ವಾಣಿ ತಾನಾದ ಪಾಂಗಿಂದೆ ಲತಾತನ್ವಂಗಿ ಕಲ್ಪದ್ರುಮಸಮನೃಪನೊಳ್ಳೂಡಿ | 


ತುದಿ,- ಅಗ್ರಭಾಗ; ಶಿಖರ: ಗಂಗಿಯೊಳಗ ಸ್ತಾನ ಮಾಡಿ ಶಿವನ ಸಿಕರ ಸುತ್ತಿ 
ಬಾಳುತ್ತಮಿರ್ದಳ್‌ (ರಾಜಶೇ. ೩-೨೦). (ಸಂ. ಸಿಂಹೀಮಧ್ಕಾ] | 


ಬಂದು (ಮಲ್ಲಿಗೆ. ೪); ಮಲ್ಲಯ್ಯ ಸಿವನ ಸಿಕರಾದ ಮೇಲಿರುವ ಬೆಳ್ಳಿ ಬಸವಣ್ಣಾನ 


ಸಿಂಹೇಂದ್ರಮಧ್ಯಮ (ನಾ). [ಸಂಗೀತ] ಒಂದು ರಾಗದ ಹೆಸರು : ಸಿಂಹೇಂದ್ರ 
ಮಧ್ಯಮ - ೫೭ನೇ ಮೇಳಕರ್ತರಾಗ. ಎಲ್ಲಾ ವೇಳೆಯಲ್ಲೂ ಹಾಡಬಹುದು | 
(ಸಂಗೀಚಂ. cnn). ([ಸ0.] 

ಸಿಂಹೋದ್ಬವ (ನಾ). [ಜ್ಯೋತಿ] ಸಿಂಹರಾಶಿಯಲ್ಲಿ ಜನಿಸಿದವನು : ಕ್ರೂರಂ | 
. . . ಅನಿಮಿತ್ತಕ್ರೋಧಿ ಸಿಂಹೋದ್ಭವಂ (ಚಾತತಿ. ೧೭-೫). (ಸಂ.] | 


ಸಿಕ್‌, ಸಿಕ್ಕ, ಸಿಖ್‌ (ನಾ). ೧. ಗುರುನಾನಕ್‌ ಸ್ಥಾಪಿಸಿದ ಪಂಥ ,- ಮತ: 
ಉತ್ತರಭಾರತದಲ್ಲಿ ರಾಮಾನಂದ ಪರಂಪರೆಯ ಸಾಧುಗಳೇ ಧರ್ಮವನ್ನೂ 


ನೆನೆದೇನು (ಗಾರಪ. ೫). ೨. (ದೇವಾಲಯದ ಮಹಾದ್ವಾರ ಅಥವಾ ಗರ್ಭಗುಡಿಗೆ 
ಕಟ್ಟುವ) ಗೋಪುರ ,- ಗುಮ್ಮಟ: ವಿಕ್ರುತುಸಂವತ್ಸರದ ಕಾರ್ತಿಕಶುಧ ೫ಲು 
ಸರ್ವೆಜ್ನಶೆಟಯು ಸರ್ವಜ್ನಶೆಟಿ ತಂಮ ಗೆಲುವೈಯನ ಕೊಮಾರ ಚಿಗದೇಮಂಣನು 
ಯಿಕ್ಕರ್ತ್ತರು ಕಟಿಸಿದ ಸಿಕರ (ಎಕ. ೫೪೬ ಮದ್ದಗಿ. ೧೧೪-೪; 1650). ಚಿಕರ : ೧. "'ಚಿಕರಂ 
ಶಿಖರಾಭಧಾನದೊಳ್‌'' (6ರ್ಣಾನಿ. ೨೭). ಸಿಖರ : ಪಿ. "ಸಿಖರದೀಪ್ಲಿ' ಪರಾ. 
ಸಿಖಾರ : ೨. ಶ್ರೀಮತು ಕೂರಡಿಯ ಬಡಗಿ ಮಲ್ಲೋಜನು ಮಾಡಿಸಿದ ಸಿಖಾರಕ್ಕೆ 


ಮಂಗಳ ಮಹಾ ಶ್ರೀ ಶ್ರೀ ಶ್ರೀ (ಎಕ. 3೬ ದಾವಣ. ೧೭೪-೭; 1417). [ಆ ಸಂ. ಶಿಖರ) 


ಆತ್ಮಗೌರವವನ್ನೂ ರಕ್ಷಿಸುವ ಭಾರದಲ್ಲಿ ಈಗಿನ ""ಸಿಕ್‌'' ಪಂಥಕ್ಕೆ ತಳಹದಿಯಾದರೆಂದು 110 | ಸಿಕರಣೆ "ಸೀಕರಣೆ' ನೋ. 


ಜನಶ್ರುತಿಯಿದೆ (ಭಾರದ. ೨೬೭). ಸಿಕ್ಕ : ೨. ಸಿಕ್‌ಮತದ ಅನುಯಾಯಿ: ಹಿಂದು 
ಪಾರಸಿ ಬೌದ್ದ ಸಿಕ್ಕ ಮುಸಲಿಮ ಕ್ರಿಸ್ತ ಹಿಂದುಳಿದ ಜನರೆನದೆ ಎಲ್ಲರೊಂದಾಗೆ (ಕುಮಾಕೃ. 
೫೪, ಮುನ್ನುಡಿ); ಪ್ರತಿಯೊಬ್ಬ ಸಿಕ್ಕನೂ ಸೊಂಟದಲ್ಲಿ "ಕೃಪಾಣ' ಎಂದು ಒಂದು ಸಣ್ಣಕತ್ತಿ 
ಯನ್ನು ಇಟ್ಟುಕೊಂಡಿರುತ್ತಾನೆ (ದಿಲ್ಲಿಪ. ೩೫). ಸಿಖ್‌ ; ೧. ಅವನು ಸಿಖ್‌ ಮತದ 
ಅನುಯಾಯಿ (ರೂಢಿ). [ಇ--ಹಿಂ. ಸಿಕ್ಸ್‌, ಸಿಖ್‌; ಮರಾ. ಶೀಕ್‌, ಶೀಖ್‌, ಸೀಖ್‌] 
ಸಿಕತ (ನಾ). ೧. ಮರಳು; ಉಸುಕು : ""ವಾಳುಕಮೆನಲ್‌ ಸಿಕತಮೆನೆ ಮಳಲಕ್ಕು'' 
(ಮಂಗಲಾ. ೧೨೨-೧೧); ಕಲನೊಂದಂ ತೀವಿ ನೀರಂ ಪೊಸದು ಸಿಕತದೊಳ್‌ ಗಾಣಮಂ 
ಪೊಯ್ದು ಮತ್ತಂ ಶಿಲೆಯೊಳ್‌ ಧಾನ್ಮಂಗಳಂ ಬಿತ್ತಿಯುಮೊಣಗಿದ ಭೂಜಕ್ಕೆ | 
ನೀರ್ಮೊಯ್ಯುದುಂ (ಪಂರಾಮು. ೧೬-೫೫). ೨. ಮರಳಿನ ತೀರ ,- ದಡ. ೩. ಸಣ್ಣ 


ಹರಳು ,- ಕಣ: ಅದರೊಳಗೆ ಹತ್ತುತ್ತ ಕಬ್ಬಿನ ತುದಿಯ 'ಪಾಲ್ನೀಡಲೈ ಸಿಕತವಿಳಿದು |20 


ಮಧುರ ಪಾಯಸವು ಕೆಲಲ್ಮರದ ದರ್ವಿಯೊಳು (ದೇವಪು. ೨-೪೨). (ಸಂ. ಸಿಕತಾ 
ಸಿಕತತಟ (ನಾ). ಮರಳಿನ ತೀರ , - ದಡ :ಸಾರೆ ಬರೆ ದಕ್ಷಿಣಸಿಕತತಟವಿಪಿನಪಂಕ್ತಿ 
. « - ನಡೆಗೊಂಡನಡವಿಕೀಳ್ವಟ್ಟೆಯೊಳಿಳಾತ್ಮಜಾವಲ್ಲಭಂ (ಶ್ರೀರಾಮಾ. ೧೨೬-೪೯). 
ಸಿಕತ * ತಟ್ಟ] 


ಸಿಕತಬಾಂಡ (ನಾ). ಮರಳಿನ ಗಡಿಗೆ: ಕಮಲಮುಖಿಯರು ಸಿಕತಭಾಂಡಮಂ [25 


ಮಾಡಲಾ ಕ್ರಮವಳಿವುತೊಡೆದು ಮಳಲೆತ್ತತ್ತ ಕೆದಜುವುದು (ವೀಶೈಪು. ೩-೨೦-೨೫). 
[ಸಿಕತ * ಭಾಂಡ) 

ಸಿಕತಾಕೃತಿ (ನಾ). ಮರಳಿನ ಆಕಾರ ,- ಆಕೃತಿ: ಸಿಕತಾಕೃತಿಯಾದುದೊ ತಾಂ 
ಪ್ರಕಟದೆ ಭೃಗು ದೇವತಾಪ್ರಹಾಸಮರೀಚಿಪ್ರಕರಮೆನೆ ಬೆಳ್ಮಳಲ್‌ ಪುದಿದು ಕರಂ 
ಕಣ್ಣೆಸೆದುದು (ಕುಸುಮಾ. ೭-೬೦). 

ಸಿಕತಿಲ, ಸಿಕತಿಳ (ಗು). ೧. ಮರಳಿನಿಂದ ಕೂಡಿದ: ಕೈಲಾಸತರಂಗಿಣೀತರಂಗಿತ 
ಕಾಂಚನಸಿಕತಿಲಭೂಭಾಗದೊಳ್‌ ಸೂರ್ಯಕಾಂತಮಣಿಮಯಶೂಲಪಾಣಿ ದೇವಾಯ 
ತನಮಿರ್ದುದನನತಿದೂರದೊಳೆ ನೋಡಿ (ಕಾದಂಪೂ. ೬೫೫). ೨. (ನಾ). ಮರಳುನೆಲ: 
`"ಮರಳುಳ್ಳ ಪ್ರಾಂತವಾದ ದೇಶಕ್ಕೆ ಸಿಕತಾ , ಸಿಕತಿಲ ಎಂತಲೂ . . . ಊಹಿಸತಕ್ಕದು'' 
(ಸಿದ್ದಾಂತಿ. ೯೬). ಹಿಕತಿಳ 
ವಾಳುಕಾಪರ್ಯಾಯಂ'' (ವಸ್ತುಕೋ. ೨೪-೧೪). (ಸಂ.] 

ಸಿಕತಿಲತಲ, ಸಿಕತಿಳತಳ (ನಾ). ಮರಳಿನಿಂದ ಕೂಡಿದ ಭೂಮಿ: 
ಸಿಕತಿಲತಲಶಯ್ಮಾಚಯಸ್ಪರ್ಶನೀಯಂ (ಚಂದ್ರವು ೧-೧೧೨). ಸಿಕತಿಳತಳ : ನುಣ್ಮಣಲಂ 
ಮಣಲ್ಲೀಂಟೆಗೆತ್ತದಅ ಪರಿತಪ್ತಲೋಹರಜಸ್ಸಿಕತಿಳತಳದೊಳ್‌ ಮೆಯ್ಮನೀಡಾಡುವುದುಂ 
(ಶಾಂತಿಪು. ೭-೯೧ ವ). 

ಸಿಕತಿಳ 'ಸಿಕತಿಲ' ನೋ. 

ಹಿಕತಿಳತಳ 'ಸಿಕತಿಲತಲ' ನೋ. 

ಸಿಕತೆ (ನಾ). ೧. ಮರಳು; ಉಸುಕು: '"ಸಿಕತಾ, ವಾಳುಕಾ - ಈ ೨ ಮಣಲ್‌'' 
(ಹಲಾಯು. ೧೦-೪೮). ೨. ಮರಳಿನಿಂದ ಕೂಡಿದ ನೆಲ; ಉಸುಕುಭೂಮಿ: 
““ಮಳಲುಳ್ಳ ಮಹಿ ಸಿಕತೆಯಕ್ಕುಂ'' (ಮಂಗರಾ. ೨೮-೩). 

ಸಿಕರ , ಚಿಕರ, ಸಿಖರ , ಸಿಖಾರ (ನಾ). ೧. ಮರ, ಬೆಟ್ಟ ಮುಂತಾದುವುಗಳ 


[ಸಂ.) 30 


: ೨. "“ಪುಳಿನಸ್ಕಳಿ ಸೈಕತೆ ಸಿಕತಿಳಾಹ್ಮಯಂ ಸಿಕತೆ [35 


[ಸಂ.) 40 


(ಸಂ. ಸಿಕತಾ) 45 


ಸಿಕಲ "ಶಿಕಲ' ನೋ. 

ಸಿಕಲಗಾರ "ಶಿಕಲಗಾರ' ನೋ. 

ಸಿಕಲಿ "ಶಿಕಲ' ನೋ. 

ಸಿಕಲಿಗಾರ 'ಶಿಕಲಗಾರ' ನೋ. 

ಸಿಕಲಿಗೆಯ್‌ (ಕ್ರಿ). ಸಾಣೆಹಿಡಿ; ಹರಿತಗೊಳಿಸು : ಅಸಿ ಪಿಂಡಿವಾಳ ಸೆಲ್ಲೆಹ ಬಲ್ಲೆಹ 
ಕತ್ತಿ ಮುಸಲ ಮುದ್ಗರ ತೋಮರಗಳ ಮಸೆವ ಸಿಕಲಿಗೆಯ್ದ ಸಾಣೆಗಾಅರು ಕಣ್ಣೆಸೆದರಾ 


ಕುಮ್ಮಟದೊಳಗೆ (ಕುರಾಸಾಂ. ೩೭-೬೧). (ಸಿಕಲಿ (ಆ ಶಿಕಲ) + ಕೆಯ್‌,) 

ಸಿಕ್ಕಿ (ನಾ). ಬೆಂಕಿ; ಕಿಚ್ಚು; ಶಿಖಿ: ""ಶಿಖಿಯೊಳ್‌ ಸಿಕಿ ಕಿಚ್ಚು ಬೆಂಕಿಯೊಳ್‌'' 
(ಕರ್ಣಾನಿ. ೫೩). ([€ ಸಂ. ಶಿಖಿನ್‌) 

ಸಿಕ್ಕಿ "ಸಿಕೆ' ನೋ. 

ಸಿಕಿನಿ 'ಶಿಕಲ' ನೋ. 


ಸಿಕಿನಿವಳೆಯ (ನಾ). ದುಂಡಾದ ಮಸೆಗಲ್ಲು ,- ಸಾಣೆಕಲ್ಲು : ಸುರಪನಿಡುವ 
ಚಿಗಿಹಲ್ಲೆಯ ಮೋಹನಶರಮಂ ಬೆಳಗುವ ಸಿಕಿನಿವಳೆಯ ರತಿವರನಾ ಮೋಹನವಂಚಕ 
ವಿತತಿಯನಅಸಿ ಹಿಡಿದು ತರಲು ಭರದಿಂ ನಡೆಯಿಪ ಬೆಳ್ಳಿಯ ಬಟ್ಟಲ ಪಿರಿದುಂ 
ಮೋಹನಮಲ್ಲಂ ದಕ್ಷಿಣಕರದಿಂದೆತ್ತಿದ ಸಂಗ್ರಾಣಿಗೆ ಸಮನೆನೆ ಸಸಿ ಸೊಗಯಿಸಿತು 

[ಸಿಕಿನಿ (ಎ ಶಿಕಲ) 4 ವಳೆಯ] 

ಸಿಕಿರೆಆಆ್‌ (ನಾ). ಒಂದು ಸ್ಥಳದ ಹೆಸರು (?) : ಸಿಕಿರೆಅಆೆಯಿನ್‌ ತೆಜ್ಮ್‌, ನೋಡಿ 
ನಡದು ಪೇರ್‌ ಒಟ್ಟೆ ದುಗ್ಗನ ಕೆಚೆ ಮೂಡೆ ಕಡೆಗೋಡು (ಮೈಲರಿ. ೧೯೧೪, ೧೨-೨೨;810). 

[ಸಿಕಿರೈ * ಅಲೆ] 

ಸಿಕೆ, ಸಿಕ್ಕಿ (ನಾ). ೧. ತುದಿ; ಕೊನೆ; ಅಗ್ರಭಾಗ : ಸುಂಡಿಲ ಸಿಕೆಯಿಂ ಸೀಕರಮಂ 
ಮಿಗೆ ಮಜುಕದೊಳು ಕಳಭದ ಮೇಲೆ ಕಚ್‌ವ ಪಿಡಿಗಳ್‌ ಒಪ್ಪಿದುವು (ಜಯಕಾ. ೧೫-೨೧). 
ಸಿಕ್ಕಿ: ೨. ಕೂದಲು; ಜುಟ್ಟು; ಶಿಖೆ: ತಲೆಯೆಡೆಯಂ ಬೆಳರ್ತಿಸುವೋರೆ 
ಸಿಕ. . . ಚಂದಿರನೆಂಬ ಸಂದೆಯಮಂ ಸಮನಿಸುತ್ತಿದೆ ಆ ಸಿಕಿಯೊಳ್ಕಟ್ಟೆದೊಳ್ಳಟ್ಟೆಯ 
ಮೂಲುಂ ಸೆಅಂಗುಗಳೊಳ್ಕೋದು ನೇಲ್ವ ಬಟ್ಟಮುತ್ತುಗಳುಂ . . . ತಾರಗೆಪೆಣ್ಗಳೆಂಬ 
ನೆನಪಂ ನಿಗುರಿಸುತ್ತಿದೆ (ಚಿಕವಂ. ೮೨-೧). [ಇ ಸಂ. ಶಿಖಾ] 

ಸಿಕ್ಕ "ಸಿಲ್ಕ್ಯು' ಪರಾ. 

ಚಿಕ್ಕ, ಚಿಕ್ಕು (ನಾ). ೧. (ಪಾತ್ರೆ, ಬುಟ್ಟಿ ಮುಂತಾದುವುಗಳನ್ನು 

ಇಟ್ಟು ಇಳಿಬಿಡುವ) ಹಗ್ಗದ ಜಾಳಿಗೆ; ನೆಲುವು : ಮೂಲೆಯಲ್ಲಿ ಸಿಕ್ಕದ ಮೇಲೆ 
ದೊಡ್ಡ ಬುಟ್ಟಿಯಲ್ಲಿ ನೆಲ್ಲುಹುಲ್ಲಿನ ಮೇಲಿರುವ ಮೊಟ್ಟೆಗಳನ್ನು ರೆಕ್ಕೆಗಳಲ್ಲಿ ಅಪ್ಪಿಕೊಂಡು 
ಕಾವು ಕೂತಿರುವ ಕುಕ್ಕುಟಗರ್ಭಿಣಿ (ಕಾನೂರು. ೩೭); ನಾಗಂದಿಗೆಯಿಂದ ನೇಲುತ್ತಿದ್ದ 
ಬುಟ್ಟಿಯಲ್ಲಿ ಕಾವು ಕೂತಿದ್ದ ಹೇಟೆಯನ್ನೆತ್ತಿ (ಮಲಮ. ೨೬೯). ಚಿಕ್ಕ: ೨. ಬಲೆಯಂತೆ 
ಹೆಣೆದಿರುವ ಚೀಲ ; ಕಲ್ಲಿ : ಚಿಕ್ಕದಲ್ಲಿಕ್ಕಿದ ಬುತ್ತಿ ಪೆಗಲಲ್ಲಿ ಪಕ್ಕೆಯೊಳಗೆ ಕೋಲು 
(ಎಸ್ಟೋಸು. ೧೯-೪). ೩. (ಪ್ರಾಣಿಗಳು ತಿನ್ನುವುದಕ್ಕೆ ತಡೆ ಹಾಕಲು, ಅವುಗಳ 
ಬಾಯಿಗೆ ಕಟ್ಟುವ) ಕುಕ್ಕೆ ; ಬಾಯಿಕುಕ್ಕೆ : ಎಡೆ ಹೊಡೆಯುವಾಗ ಎತ್ತಿನ ಬಾಯಿಗೆ 
ಚಿಕ್ಕ ಹಾಕಬೇಕು (ರೂಢಿ). "ಬಾಯಿ ಚಿಕ್ಕ' ಪರಾ. ಚಿಕ್ಕು : ೩. ಎತ್ತಿನ ಬಾಯಿಗೆ ಚಿಕ್ಕು 
ಹಾಕಿದ್ದೀಯಾ? (ರೂಢಿ). [ಆ ಸಂ. ಶಿಕ್ಕ, ಶಿಕ್ಕಾ./ ತಮಿ. ಚಿಕ್ಕಮ್‌; ತೆಲು. ಚಿಕ್ಕ] 


(ಜಯಕಾ. ೧೪-೧೧). 


ಸಿಕ್ಕ ೮೫೨೮ ಸಿಕ್ಕ 


ಸಿಕ್ಕ 'ಸಿಕ್‌' ನೋ. 
ಸಿಕ್ಕಟಗೆ, ಸಿಕ್ಕಟ್ಟಿಗೆ, ಸಿಕ್ಕಣಿಗೆ (ನಾ). ಕೂದಲಿನ ಸಿಕ್ಕು ಬಿಡಿಸುವ ಸಾಧನ; 
ಹಲ್ಲುಗಳು ದಪ್ಪನಾಗಿದ್ದು ದೂರ ದೂರವಾಗಿರುವ ಹಣಿಗೆ : ಪಟನುಡಿವೆಂಡಿರ 


ಕುರುಳ ಸಿಕ್ಕುವಿಡಿಸಲ್ಕೊಂಡ ಸಿಕ್ಕಟಿಗೆಯಂ ಪೋಲ್ವ ಮುಕ್ಕೋಲುಂ (ಚಿಕವಂ. ೧೧೯-೧೮); 


ಸಿಕ್ಕಿತೆ (ನಾ). ಆಪ್ತಸೇವಕಿ ,- ದಾಸಿ; ಲೆಂಕಿತಿ: ""ಸಿಕ್ಕಿತೆ [ಪಾಠಾಂ. ಶಿಕ್ಷಿತೆ)ಯೆನಲು 
ಲೆಂಕಿತಿಗೆ ನಾಮಮಕ್ಕುಂ'' (ಮಂಗರಾ. ೯೦-೪). [7 

ಸಿಕ್ಕಿಸು "ಸಿಲ್ಕಿಸು' ನೋ. 

ಸಿಕ್ಕು "ಸಿರ್ಕ್ಯು' ನೋ. 


ಮಗಳೆ ನಾವು ಬರುವಾಗ ಕಿರಿಗೆ , ಸಿಕ್ಕಟಿಗೆ , ಬಾಚಣಿಗೆ . . . ತಹೆವು (ಶರಲೀ. ೩೮೬); |5 | ಸಿಕ್ಕು "ಸಿಲ್ಕು' ಪರಾ. 
ಸಿಕ್ಕಟಿಗೆ ಬಾಚಣಿಗೆ ತುರುಬಿಲಿ (ಕರಕ. ೨೦-೫). ಸಿಕ್ಕಟ್ಟಿಗೆ : ಅಟಮಟ ಸಂಸಾರ ಹರನ | ಸಿಕ್ಕು "ಸಿಲ್ಕು' ನೋ. 


ಜಟಾಜೂಟ ತಳತುದಿ ಸಿಗದಂಥ ಮಾಟ ಇದಕೆ ಸಿಕ್ಕಟ್ಟಿಗೆ ಮರೆವು ಮೌನವು ನಗುವು 
ಬಿಡುವುದು ಎಲ್ಲ ಜಟಿಲವು (ಚಂದ್ರವೀ. ೬ -೨೪). ಸಿಕ್ಕಣಿಗೆ : (8). 
ಸಿಕ್ಕು (ಆ ಸಿಲ್ಕು) 4 ಆಟಿಗೈ (< ಪಣಿಗೆ)./ ತಮಿ. ಚಿಕ್ಕಮ್‌, ಚಿಕ್ಕಟ್‌ಕ್ಕಿ ಎ 
ಬಾಚಣಿಗೆ ; ಮಲ. ಚಿಕ್ಕಖಿಕ್ಕಿ ಐ ಬಾಚಣಿಗೆ; ತೆಲು. ಚಿಕ್ಕಂಟು , ಚಿಕ್ಕಂಟೆ , ಚಿಕ್ಕಟ್ಟು] 
ಸಿಕ್ಕಟ್ಟಿಗೆ "ಸಿಕ್ಕಟಿಗೆ' ನೋ. 
ಸಿಕ್ಕಣ (ನಾ). ಸಿಕ್ಕು; ತೊಡಕು; ಗೋಜು: ಈ ಚರಿತ್ರೆಯ ಸಿಕ್ಕಣಗಳನ್ನು ಮೆಲ್ಲನೆ 
ಬಿಡಿಸಿ ಬಾಚಿ ಮುಡಿಗಟ್ಟುವುದೆಂದರೆ ಸುಲಭವಲ್ಲ (ನಾಡೋಜ. ೧೪). (< ಸಿಕ್ಕು] 
ಸಿಕ್ಕಣಿಗೆ "ಸಿಕ್ಕಟಿಗೆ' ನೋ. 


ಸಿಕ್ಕನೆ (ಅ). ರಭಸವಾಗಿ , ಕೂಡಲೆ ಎಂಬರ್ಥದ ಒಂದು ಅನುಕರಣಾವ್ಮಯ: |15 


"ಸಿಕ್ಕನೆಸೀಳ್‌' ಪರಾ. (+ -ಅನೆ;] 

ಸಿಕ್ಕನೆಸೀಳ್‌ (ಕ್ರಿ). ರಭಸವಾಗಿ ಸೀಳು ,- ಸಿಗಿ: ಅದಂತಿರಲೈ ನೀಂ ಸಿಕ್ಕನೆ 
ಸೀಳ್ದುದಿಬ್ಬೆರಳನಿತ್ತುಮನರ್ದಿ ನೃಮೂತ್ರದೊಳ್‌ ಬುಧಂ (ಖಮದ. ೭-೨೬); ಅಂತು 
ರಕ್ಕಸನ ತನು ಸಿಕ್ಕನೆಸೀಳ್ವಂತೆ ಪೊಯ್ದೊರಸಿ ಕೊಂದು ವೇದಮಾತೃಕೆಯಂ ತಂದು . . . 
ವಿಶ್ವರೂಪನಾಗಿ ಕ್ತೀರಾಬ್ದಿಗೈದಿ ಬ್ರಹ್ಮಾದಿಗಳಂ ಕರಸೆ (ದಶಾವ. ೨-೨೮ ವ). 

[ಸಿಕ್ಕನೆ 4 ಸೀಳ್‌] 

ಸಿಕ್ಕಲಗಾರ "ಶಿಕಲಗಾರ' ನೋ. 

ಸಿಕ್ಕಾ, ಶಿಕ್ಕಾ, ಶಿಕ್ಕೆ, ಶಿಖಾ, ಸಿಕ್ಕೆ (ನಾ). ೧. (ರಾಜ, ಸರಕಾರ, ಅಧಿಕಾರಿ 
ಮುಂತಾದವರ) ಮುದ್ರೆ; ಮೊಹರು; ಠಸ್ಸೆ. ೨. (ರಾಜನ) ಮುದ್ರೆಯುಳ್ಳ 


ಉಂಗುರ; ಮುದ್ರೆಯುಂಗುರ: ರಾಯರು ಸಿಕ್ಕಾ (ಮೊಹರುಂಗುರ) ಇದೆಯೆಂದು |25 
: ೧. ನಮ್ಮ | | 


ಹೇಳಿದರು (ಕಭವ. ೫೪೩). ೩. ಮುದ್ರೆಯುಳ್ಳ ನಾಣ್ಯ. ಶಿಕ್ಕಾ 
ಭಾಷೆಯಲ್ಲಿ ತೀರ ಹೊಂದಿಕೊಂಡು ಹೋದ ಶಬ್ದಗಳೆಂದರೆ . . . ಕಚೇರಿ... ಶಿಕ್ಕಾ 
ಇತ್ಯಾದಿ (ಭಾಷಾಶಾ. ೧೬೬); ಉಪಕಾರ್ಯದರ್ಶಿ ಕಾರ್ಯದರ್ಶಿ ಅದಕ್ಕೆ ರೆಕಾರ್ಡ್‌ 


ಶಿಕ್ಕಾ ಹಾಕುತ್ತಾರೆ (ದೀಪಹ. ॥, ೩೧೮). ಶಿಕ್ಕೆ : ೧. ""ಶಿಕ್ಕೆ - ಮುದ್ರೆ'' (ಚಾನಕೋ. ೪೫). 


ಸಿಕ್ಕುದಕ್ಕು (ನಾ). ಸಿಕ್ಕಿಸಿಕೊಂಡು ಹಿಡಿಯುವ ಒಂದು ಬಗೆಯ ಬೇಟೆಯ 

ಸಾಧನ : ಪುಲಿವಲೆ ಕೊಂಬು ಕಣ್ಣಿ ಮಿಡಿಗಣ್ಣಿ ತೊವಲ್ವಲೆ ಸಿಕ್ಕುದಕ್ಕು ಪೆರ್ಮೊಲವಲೆ 
- ಕಾನನಸ್ಮಳದೊಳಗಲ್ಲು ತೋಹುವಿಡಿದೊಡ್ಡಿದರೈದೆ ಪುಳಿಂದನಾಯಕರ್‌ 

(ದಶಕು. ೨-೧೧೫). [ಸಿಕ್ಕು (ಆ ಸಿಲ್ಮು) 3- ದಕ್ಕ್ಯು (ಆ ದರ್ಕು)] 

ಸಿಕ್ಕುಬಂಧನ (ನಾ). ಕ್ಲೇಶಕರವಾದ ಸೆರೆ; ಕಷ್ಟಕರವಾದ ಬಂಧನ: ಲೆಕ್ಕಕ್ಕೆ 
ದುಕ್ಕಿಲ್ಲ ಬೆಕ್ಕಿಗಂ ವ್ರತವಿಲ್ಲ ಸಿಕ್ಕುಬಂಧನದಿ ಸುಖವಿಲ್ಲ ನಾರಿಗೆ ಸಿಕ್ಕದವರಿಲ್ಲ 

(ಸಿಕ್ಕು (ಆ ಸಿಲ್ಕು) 3- ಬಂಧನ] 

ಸಿಕ್ಕುಮೂತ್ರ (ನಾ). ಮೂತ್ರವಿಸರ್ಜನೆಗೆ ತಡೆಯುಂಟಾಗುವ ಒಂದು 
ಬಗೆಯ ರೋಗ: ಆ ಬೇರಂ ಹಾಲಲ್ಲಿ ಅರೆದು ಕುಡಿಯಲು ಸಿಕ್ಕುಮೂತ್ರ ಮಾಣ್ಣುಂ 
(ಎವೈವಿ. ೧೧೯). (ಸಿಕ್ಕು (ಆ ಸಿಲ್ಮು) 3- ಮೂತ್ರ) 

ಸಿಕ್ಕುವಲೆ (ನಾ). ಪ್ರಾಣಿ, ಪಕ್ಷಿಗಳನ್ನು ಹಿಡಿಯುವ ಒಂದು ಬಗೆಯ ಬಲೆ: 
ತಡಿಕೆವಲೆ . . . ಸಿಡಿವವಲೆ ಸಿಕ್ಕು[ಪಾಠಾಂ. ಸಿಲುಕು)ವಲೆ , . . ಮಂದಸಿನವಲೆಯ 
ಹೊಠೆಗಳ ಬೇಡವಡೆ ನೆರೆದುದು (ಹಚಕಾ. ೫-೮); ತೊಡಕುವಲೆ ಸಿಕ್ಕುವಲೆ ಸಿಡಿಲುವಲೆ 
ಹಾಸುವಲೆ ಬೀಸುವಲೆ ಚಕ್ಕನೆಯಳವವಲೆ ಮೊದಲಾದ ಪರಿಪರಿಯ ವಲೆಸಮೂಹವ 
ನೋಡುತೆ (ನವಮೋ. ೧೬-೨೦). (ಸಿಕ್ಕು (ಆ ಸಿಲ್ಮು) *- ಬಲೆ] 

ಸಿಕ್ಕುಸಿಕ್ಕು "ಸಿಲ್ಕು' ಪರಾ. 

ಸಿಕ್ಕುಸಿಕ್ಕು "ಸಿಲ್ಮು' ಪರಾ. 

ಸಿಕ್ಕೆ "ಸಿಕ್ಕಾ' ನೋ. 

ಸಿಕ್ಕಮೋರ್ತಬ, ಶಿಕ್ಕಾಮೋರ್ತಬ್ಬ (ನಾ). ಮುದ್ರೆ; ಮೊಹರು; ಠಸ್ಪೆ: 
ಸೊಟ್ಟಬಟ್ಟಾದ ಹಳೆಯ ಸಿಕ್ಕೆಮೋರ್ತಬಗಳುಳ್ಳ ಬಂಗಾರದ ನಾಣ್ಮಗಳಿದ್ದವು 
(ದೇವಆ. ೨೯). ಶಿಕ್ಕಾಮೋರ್ತಬ್ಪ್ಬ : ಗವ್ಹರ್ನರನ ಸಾಬನೂ ಕೂಡ ನಮ್ಮ ಊರ 
ಪೋಸ್ಟಮನ್‌ ಪಾಂಡೂನಂತೆ ಶಿಕ್ಕಾಮೋರ್ತಬ್ಪ ಮಾಡಲಿಕ್ಕೆ ಸಿದ್ಧನಾಗಿಯೇ ನಿಂತಿರುತ್ತಿದ್ದ 

(ಸಿಕ್ಕೆ (< ಸಿಕ್ಕಾ) 1 ಮೋರ್ತಬೃ (€ ಮೋರ್ತಬ್ಬ)) 


(ಸರ್ವಜ್ಞ. ೧೬೫೧). 


(ದೀಪಹ. ॥, ೩೧೮). 


ಶಿಖಾ: ೪. (ವೀಶೈ] ಜಗದ್ಗುರುವಿನ ಪಟ್ಟಾಧಿಕಾರವನ್ನು ಸ್ವೀಕರಿಸುವಾಗ |3 | ಸಿಕ್ಕೆಯುಂಗುರ (ನಾ). ಮುದ್ರೆಯನ್ನುಳ್ಳ ಉಂಗುರ; ಮೊಹರನ್ನುಳ್ಳ 


ಧರಿಸುವ ರಾಜಮರ್ಯಾದೆಯ ಮೂರು ಬಗೆಯ ಲಾಂಛನಗಳಲ್ಲಿ 
ಒಂದು; » ""ಶಿಖಾ ಶೈಲ : ಇವೆರಡನ್ನೂ ಶೂನ್ಮಸಿಂಹಾಸನದ ಜಗದ್ಗುರು 
ಪಟ್ಟವನ್ನು ಕಟ್ಟುವಾಗ ಆ ಪಟ್ಟಾಧಿಕಾರಿಯ ಕೊರಳಿಗೆ ಹಾಕುವಂಥವು'' 


ಸ 
| ಉಂಗುರ: ಈ ಸಿಂಹಾಸನಕ್ಕೆ ನೀನೇ ಬಾಧ್ಮನು ಎಂದು ಹೇಳಿ ಸಿಕ್ಕೆಯುಂಗುರವನ್ನು 


- ಮುಂದೆ ಚಾಚಿದನು (ಕುಮುದಿ. ೪೪). [ಸಿಕ್ಕೆ (ಆ ಸಿಕ್ಕಾ) 3- ಉಂಗುರ) 
ಸಿಕ್ಕೇದಾರ "ಸಿಕ್ಹಾರ್‌' ನೋ. 


(ಮಹಾವಿ. ಕೋಶ): ನಿನ್ನ ಲೆಕ್ಕದೊಳ್‌ . . . ಇರಲೆನುತ್ತಂ ಬರೆಸಿ ಸ್ವರ್ಣಸಿಂಹಾಸನಂ [ಸಕ್ಕೂಡ (ಕ್ರಿ). ಕೂದಲಿನ ಗೋಜನ್ನು ಬಿಡಿಸು; ಸಿಕ್ಕು ಬಿಡಿಸು: ಕಾಮಿನಿಯ 


ವರಶಿಖಾಶೈಲಂಗಳಂ ಅವನ ವಶಕೀ ತ್ರಿವಿಧಮಂ ಕೊಟ್ಟು (ಮಹಾವಿ. ೧೩-೩೮); ಆ [35 


ಶಿಖಾಶ್ಕೆಲಂಗಳಂ ಕೊರಳಿಂಗೆ ಧರಿಸುತೆ (ಮಹಾಎ. ೨೫-೨೮). ಸಿಕ್ಕೆ : ೧. ಕಾಗದ 
ಬರೆಬರೆದು ಸಿಕ್ಕೇವನೊತ್ಕಾನ ಕಾಲಾಳ ಹೋಗಿ ಕರಿರೆಂದ (ಲೋಕಗೀ. ೨೦೩). 
[ಆ-- ಆರ. ಸಿಕ್ಕ; ಪಾರ. ಶಿಕ್ಕಾ; ಹಿಂ. ಸಿಕ್ಕಾ; ಮರಾ. ಶಿಕ್ಕಾ, ಸಿಕ್ಕಾ] 
ಸಿಕ್ಕಾಪಟ್ಟೆ "ಸಿಕ್ಕಾಬಟ್ಟೆ' ನೋ. 


ಸಿಕ್ಕಾಬಟ್ಟೆ , ಸಿಕ್ಕಾಪಟ್ಟೆ (ಅ). ಮನಸ್ಸು ಬಂದ ಹಾಗೆ; ಮಿತಿಯಿಲ್ಲದೆ; | 


ವಿಪರೀತ: ನಗರದ ಜನಗಳು ಸಿಕ್ಕಾಬಟ್ಟೆ ಮಾತಾಡುತ್ತಿದ್ದಾರೆ (ವ್ಮಾಸಔ. ೫೮); 
ಭೇದಿಯನ್ನು ಅಲಕ್ಷಿಸಿ, ಸಿಕ್ಕಾಬಟ್ಟೆ ತಿನ್ನಿಸಿದರೆ ಮಕ್ಕಳಿಗೆ ಆಮಶಂಕೆ ಬರುವುದುಂಟು 
(ಗೃಹವಿ. ೧೪೭). ಸಿಕ್ಕಾಪಟ್ಟೆ : ಸಿಕ್ಕಾಪಟ್ಟೆ ಹರಟೆ ಹೊಡೆಯುತ್ತಿದ್ದ (ಬಾಳಿವೈ. ೧೦೫); 
ದಾಸದಾಸಿಯರಿಗೆ ಅವಳು ಸಿಕ್ಕಾಪಟ್ಟೆ ಬೈದು ಅನರ್ಥ ಮಾಡಿಬಿಡುತ್ತಾಳೆ (ಇಪ್ಪಕ. ೨೬೦). 


ನೀಲ ನಿಡುಗುರುಳ ಸಿಕ್ಕೊಡೆದು ಪೊಂಬಲಿಗೆಯೊಳು ಪರಪಿದೋಲ್‌ ರಾಮಣಿಯ್ಯಕದಿ 
ರಮಣಿಯ ಬೆನ್ನೊಳೊಪ್ಪುತಿರೆ (ನವಮೋ. ೨೩-೬). [ಸಿಕ್ಕು (ಆ ಸಿಲ್ಕ) * ಒಡೆ) 
ಸಿಕ್ತ (ಗು). ೧. ಸಿಂಪಡಿಸಿದ; ಸೇಚನ ಮಾಡಿದ. ೨. ತೊಯ್ದ; ನೆನೆದ; 
ಆರ್ದ್ರವಾದ: ಹರಿವಿದಳಿತಮದಗಜಕುಂಭರಕ್ತಸಿಕ್ತಾರ್ದ್ರಮೌಕ್ತಿಕಪ್ರಕರದವೋಲ್‌ 
ಕರಮೆಸೆವ ದಾಡಿಮಾಬೀಜರಾಜಿಯಂ ತೆಗೆದು ರಸವನಾಸ್ಟಾದಿಸಿದೆಂ (ಕಾದಂವೂ. ೮೭); 
ಸತ್ಮಂ ಸದ್ಗುರುಪದಸೇವಾಕೃತಕೃತ್ಮಂ ಶಂಕರಭಜಕಂ . . . ಭವನಿಮುಕ್ತಂ 
ಸುಖಜಲಸಿಕ್ತಂ ಗತರಕ್ತಂ (ಉದ್ಭದೇ. ೩-೨೧). (ನಾ). ೩. ಆರ್ದ್ರವಾದುದು; 
ನೆನೆದುದು: ವಜ್ರಬಾಹುಮಹೀಪಶಿ ವಜ್ರದಂತಚಕ್ರವರ್ತಿಸೂಕ್ತಾಮೃತಸಿಕ್ತಮಪ್ಪ 
ಜಮನೋರಢಿಣಾಮರದ್ರುಮದಿನೊಗೆದಂಕುರಿಸಿದಂಕುರನಿಕರಮನನುಕರಿಸುವ 
ರೋಮಾಂಚನಿಚಯದಿಂ ನಿಚಿತಾಂಗನಾಗಿ (ಆದಿಪು. ೪-೨೯ ವ). (ಸಂ. 


[೬ ಸಿಕ್ಕು./ 1 ಇದು "ಕಂಡಾಬಟ್ಟೆ' , 'ಮೂರಾಬಟ್ಟೆ' ಮುಂತಾದ ರೂಪಗಳ 65 | ಸಿಕ್ಕ (ನಾ). ೧. ಬೇಯಿಸಿರುವ ಅನ್ನದ ಅಗುಳು. ೨. ಅನ್ನದ ತುತ್ತು ,- 


ಸಾದೃಶ್ಯದ ಮೇಲೆ ರಚನೆಯಾಗಿರುವ ರೂಪವಿರಬಹುದು] 


ಉಂಡೆ. ೩. ಜೇನುಮೇಣ. ೪. ನೀಲಿಯ ಪುಡಿ. (ಸಂ) 


ಸಿಕ್ಕಕ 


ಸಿಕ್ಕಕ (ನಾ). ೧. ಐ ಸಿಕ್ಷ ೧. ೨. (ಪ್ರಸಾದದ) ಅನ್ನದ ಉಂಡೆ : ತಜುವಾಯಿಂ 
ಪರಿವಿಡಿಯೊಳೆಡೆಗೊಂಡ ಪಂತಿಗೆ ತೀರ್ಥಪ್ರಸಾದಂಗಳನೋರಣದಿಂ ಪಚ್ಚುಗೊಟ್ಟುಂ 
ಸವದುಂ ತಂತಮ್ಮೆಡೆಗೆ ಪೋದಿಂಬಲ್‌ಯಂ ತನ್ನ ಪಾಲ ಸಿಕ್ಕಕಮನುಂಡೆಮ್ಮೆ ಳೆಯನುಂ 
ಪೊಅಮಟ್ಟಂ (ರಾಮುಶ್ವ. ೭೭-೯). ೩, ವ ಸಿಕ್ಕ ೩ : "ಸಿಕ್ಕಕಂ ಮೇಣಷುದು'' 

[ಸಂ.] 

ಸಿಕ್ಹಾರ್‌, ಸಿಕ್ಕೇದಾರ (ನಾ). ಸೇನೆಯ ಪೋಲೀಸ್‌ ಅಧಿಕಾರಿ : ಪ್ರತಿಯೊಂದು 
ಪರ್ಗಣಕ್ಕೂ ಒಬ್ಬ ಅಮಾರನೂ ಅವನಿಗೆ ಸಹಾಯಕರಾಗಿ ಒಬ್ಬ ಕೋಶಾಧಿಕಾರಿ 
(ಪೋತದಾರ್‌), ಒಬ್ಬ ಕಾರ್ಯದರ್ಶಿ ಮತ್ತು ಒಬ್ಬ ಸೇನಾ - ಪೋಲೀಸ್‌ ಅಧಿಕಾರಿ 
(ಸಿಕ್‌ದಾರ್‌) ಇವರೂ ಇದ್ದರು (ಇಸ್ಲಾಂಸಂ. ೬೩). ಸಿಕ್ಕೇದಾರ : ಹಿಸ್ಸಾರ ಫಿರೋಜಾ 
ಸುಬೆಯ ಸಿಕ್ಕೇದಾರನಾದ ಹಾಮಿದಪಾನನು ಕಾದಲಿಕ್ಕನುವಾಗಿರುತ್ತಾನೆಂದು ಕೇಳಿ 
ಅವನಿಗಿದಿರಾಗಲು ಹುಮಾಯನನನ್ನು ಕಳುಹಿದನು (ಮೋಬಾದ. ೧೯). ([?] 

ಸಿಖ್‌ "ಸಿಕ್‌' ನೋ. 

ಹಿಖಂಡಿ (ನಾ). ಪೌರುಷಹೀನನಾದವನು; ಸತ್ತ್ಮಹೀನ; ನಪುಂಸಕ: ಸರಿಯಾಗಿ 
ಯುಬ್ಬರಿಗೆ ಚಂದ್ರಸ್ವರ ನಡವಾಗ ಸುರತಮಂ ಗೈಯಲು ಸಿಖಂಡಿ ತಾಂ ಪುಟ್ಟುವನು 
(ನವಮೋ. ೧೪-೪೫). [ಆ ಸಂ. ಶಿಖಂಡಿನ್‌) 

ಸಿಖರ "ಸಿಕರ' ನೋ. 

ಸಿಖರದೀಪ್ತಿ (ನಾ). (ಕಟ್ಟಡ , ದೇವಾಲಯ ಮುಂತಾದುವುಗಳ) ಗೋಪುರಕ್ಕೆ 
ಮಾಡುವ ದೀಪಾಲಂಕಾರ: ಹಿಡಿಮ್ಬನಾತದೇವರಿಗೆ [ತ)ತ್ಸಂವತ್ಸರದ ತಥಾ ತಿಥಿ 
ಕಾರ್ತಿಕ ಶು ೧೫ ಪುಣ್ಯಕಾಲದಲ್ಲಿ ಮಹಾಪೂಜೆ ನೈವೇದ್ಮ ಸಿಖರದೀಪ್ತಿಯನ್ನು 
ಮಾಡಿ (ಎಕ. 1. ಚಿತ್ರದು. ೧೪-೧೨; 1411). (< ಸಂ. ಶಿಖರದೀಪ್ತಿ] 

ಸಿಖರಿ (ನಾ). ಒಂದು ಬಗೆಯ ಸಸ್ಮ; ಅಪಾಮಾರ್ಗ; ಉತ್ತರಣೆ: 
"“ಜಂಘಾಲಿಃ - ಸಿಖರಿ'' (ಓಷಧಿ. ೬೦). [ಆ ಸಂ. ಶಿಖರಿನ್‌] 

ಸಿಖಾರ "ಸಿಕರ' ನೋ. 

ಸಿಖಿಮಂಥಣಿ (ನಾ). ಘರ್ಷಣೆಯಿಂದ ಯಾಗಾಗ್ನಿಯನ್ನು ಹುಟ್ಟಿಸಲು 
ಬಳಸುವ ಮರದ ಕೊರಡು; ಅರಣಿ : ಗಡುಗೆಯ ಬ್ರಾಹ್ಮಣರಿಗೆವೂಂ 
ಆಚಾರಿಯರಿಗೆವೂಂ ಸಿಖಿಮಂಥಣಿಗೆ ಹೋಮದ ವರದಕ್ಷಿಣಿಗೆವೂಂಗ ೬ಪ ೫ ಹ ೨ 

[« ಸಂ. ಶಿಖಿಮಂಥನ] 


(ಮಂಗರಾ. ೧೦೫-೧೪). 


(ಎಕ. ೪ (೧), ತಿರುಮ. ೯೬-೮೦; 1269). 
ಸಿಗಡಿ "ಸೀಗಡಿ' ನೋ. 
ಸಿಗರೇಟ್‌ "ಸಿಗರೇಟು' ನೋ. 
ಸಿಗರೇಟು , ಸಿಗರೇಟ್‌ (ನಾ). ಹೊಗೆ ಸೇದಲು , ಹೊಗೆಸೊಪ್ಪಿನ ಪುಡಿ ಮತ್ತು 

ಮತ್ತನ್ನುಂಟುಮಾಡುವ ದ್ರವ್ಯವನ್ನು ಇಟ್ಟು ಸುತ್ತಿರುವ ಕಾಗದದ ಸಣ್ಣ 

ಸುರುಳಿ; ಹೊಗೆಸೊಪ್ಪಿನ ಬತ್ತಿ: ದಾರಿಹೋಕರು ಬೀಡಿ ಸಿಗರೇಟನ್ನು ಸೇದುತ್ತಾ 

ಹೋಗುತ್ತಿದ್ದುದನ್ನು ನೋಡಿ ನನಗೆ ಸಿಗರೇಟಿನ ಚಟ ಬೇರೆ ಹಿಡಿಯಿತು (ಮಗಮಾಂ. ೫೨); 

ಅವರಿಗಂಟಿಕೊಂಡಿದ್ದ ಇನ್ನೊಂದು ವ್ಯಸನ ಸಿಗರೇಟಿನದು (ರತ್ಸಗೋ ೫). ಸಿಗರೇಟ್‌ : 

ಸಿಗರೇಟ್‌ ಸೇದಬೇಕೆಂಬ ಇಚ್ಛೆಗೆ ಭೌತತತ್ವ ಕಾರಣವಲ್ಲ (ಜೀವಾತ್ಮ. ೧೦೧). 

[ಆ-- ಇಂ. Cigarette) 
ಹಿಗಳಿಗೆ "ಸೆಗಳಿಕೆ' ನೋ. 
ಸಿಗಿ (ಕ್ರಿ). (ಉದ್ದುದ್ದವಾಗಿ) ಸೀಳು; ಹರಿ : ಕೇಳಿಯೊಳಿನಿಯಂಗೆ ಸುಖವನೆಯ್ದಿಸದೆ 
ಛಡಾಳಿಸಿದವಳ ಪೇರುರವ ಬಾಳಿನೊಳ್‌ ಸಿಗಿವಂತೆ ಕೂರುಗುರ್ಗೊನೆಯಿಂದೆ 
ಸೀಳಿದಳೊಂದು ಬೆಳ್ಳೆಲೆಯ (ಮೋಹತ. ೧೬-೩೩); ಅಪ್ಪಾಜಿ ಕಂಡರೆ ನಮ್ಮನ್ನೆಲ್ಲ 
ಸಿಗಿದಾರು (ಚಿಕರಾ. ೬). 
ಸಿಗಿಸಿಗಿ (ದ್ವಿರುಕ್ತಿ) : ವಸ್ತ್ರರಾಶಿ ವಸುಧೆಯೊಳು ಬೀಳೆ ಸಿಗಿಸಿಗಿದು ಕಂಬಿಯ 

ಸೆರಗಿನೆಸೆವ ಶಾಲೆಗಳ ಜಂಗಮವಿಸರಕಿತ್ತನಾ ಬಸವಯ್ಯನು (ಗುರುಚಾ. ೭-೧೦). 

ಸಿಗಿದುಕಟ್ಟು ವ ಸೀಳಿ ಭಾಗ ಮಾಡಿ (ತೋರಣ) ಕಟ್ಟು: ಕಾಡು ಇದೆ, ಕಡಿ: 

ಸಿಗಿದು ಕಟ್ಟು ತೋರಣ (ಚಂಡೆಮ. ೪೬-೧). ಸಿಗಿದುತೋರಣಕಟ್ಟು ಎ ೧. ಎ ಸಿಗಿದುಕಟ್ಟು. 


೨. (ಆಲಂ) ಉಗ್ರವಾಗಿ ಶಿಕ್ಷಿಸು : ಅಲ್ಲಿ ಅಂಥ ಅಧಿಕಪ್ರಸಂಗವೇನಾದರೂ ಮಾಡಿ | 


ದೆ 


೮೫೨೯ 


0 


15 


ತ 


0 


ಸಿಗ್ಗಾಳಿ 


ಬಂದರೆ ಸಿಗಿದು ತೋರಣ ಕಟ್ಟುತ್ತೇನೆ (ಮೂರುದಾ. 6೪). ಸಿಗಿದುಬಡು - ೧. ಸೀಳಿ 
ಹಾಕು; ಕತ್ತರಿಸಿ ಚೆಲ್ಲು. ೨. ಎ ಸಿಗಿದು ತೋರಣಕಟ್ಟು ೨ : ನಾನು ನಿಮ್ಮೊಡನೆ 
ಮಾತುಕತೆ ಆಡ್ತೀನೆಂದು ತಿಳಿದರೆ ನನ್ನ ಸಿಗಿದು ಬಿಡ್ತಾರೆ (ಅವಜ. ೧). 
[ದೇ. ॥ ಮಲ. ಚೀನ್ತು; ತುಳು. ತಿಗಿ, ತಿಗು; ತೆಲು. ಚಿಂಚು, ಚಿಂಪು, ಚೀರು; ಪರ್ಜಿ. 
ಚೀಕ್‌; ಕುಇ. ಸಿಕಿಇನ್ಪ; ಕುರುಖ್‌. ಚೀರ್ನಾ] 
ಸಿಗು "ಸಿಲ್ಕ್ಯು' ನೋ. 
ಸಿಗುಡಿ (ನಾ). ಕುರೂಪಿಯಾದವಳು (7) : ಒಂದುಮೊಲೆ ದೊಡ್ಡಿತಾದೊಂದು 
ಮೊಲೆ ಸಣ್ಣಮಾದೊಂದುಮೊಲೆಯಿಳಿದೊಂದುಮೊಲೆಯೇಟ್‌ದ ಚಂದವಿಲ್ಲದ ಸಿಗುಡಿ 
[ಪಾತಾಂ. ರು] ಸಂದಿಸಿದ ದನಿಯ . . . ಪೆಣ್ಣಳಂ ತರಲಾಗದು (ಜನವ. ೧೧೯); 
ಬರಡೆಯಾಗಲು ನೋವು ಸಿಗುಡಿ[ಪಾಣಂ. ಡೆ]ಯಾಗಲು ದುಃಖ ಪರಿಹಾಸಗೈವರು ಪೆಣ್ಣ 
(ರಾಮವಿ. ೧೨-೧೩೦). 17) 
ಸಿಗುಡಿತೆ "ಸೇಗುಡಿತೆ' ನೋ. 
ಸಿಗುಣೂರ್‌ (ನಾ). ಒಂದು ಊರಿನ ಹೆಸರು (?) : ಸ್ವಸ್ತಿ ಶ್ರೀ ಸಿಗುಣೂರರ್‌ 
ಕೆಳೆನಲ್ಬು (ಎಕ. ೫ (5), ಮುಳಬಾ. ೧೧೮-೧; 9ನೆಯ ಶತ). 1? 4 ಊರ್‌] 
ಸಿಗುರು "ಸಿವುಜ್ಮು' ನೋ. 
ಸಿಗುಳ್ಳು (ಕ್ರಿ). ಸಿಗಿ; ಸೀಳು; ತುಂಡು ಮಾಡು: ದೈತ್ಯರು . . . ಇಡಲಮಿತ 
ಶೂಣೀರ ಚಾಪಗಳ ಸಿಗುಳಿಯಕ್ಸಯಬಾಣದಲಿ ಸಂಯುಗದೊಳಾ ಮೂವರ ಶಿರಂಗಳ 
ನೆಗಯಿಸಿದ ಗಗನಾಂಗಣಕೆ ರಾಘವನು (ಆನೂರಾ. ೩-೪-೧೦). "ಸಿವುಲು,' ಪರಾ. 
[ಗ ಇದು "ಸಿಗಿ' ಮತ್ತು "ಸೀಳು' ಎಂಬ ಎರಡು ಶಬ್ದಗಳೂ ಸೇರಿ ಆದ 
ರೂಪವಿರಬಹುದು) 
ಸಿಗುಳ್ಳು (ನಾ). ತುಂಡು; ಸೀಳು: ಮದ್ದೂರನ್ಮಾಯ ನಮ್ಮಣ್ಣನ್ನೇಲೆ ಬಿದ್ದರೆ 
ಇದ್ಮಿಗಾರ ತಂಗಿ ಕಿರಿಯೋಳು ಕೂತ್ಕಂಡು ಬರಕೊಟ್ಟು ಎಲೆಯ ಸಿಗುಳಲ್ಲಿ (ಕಜಕಾ. ೭). 
[ಆ ಸಿಗುಳು,] 
ಸಿಗುಬ್‌ "ಸಿವುಜ್ಳು' ನೋ. 
ಸಿಗುಜು "ಸಿವುಯ್ಮು' ನೋ. 
ಸಿಗುಚೇಳು "ಸಿವುಲೇಮ್‌' ನೋ. 
ಸಿಗೆನಡು (ನಾ). ಒಂದು ಪ್ರದೇಶದ ಹೆಸರು: ಪೆರ್ಮ್ಮಾಡಿಯ ಸುಳೆ 
ಜೋಗಬ್ಬೆಯ ಮಗಳ್‌ ಸಿಗೆನಡ ಪೆರ್ಮ್ಮಾಡಿಗಾವುಣ್ಣನ ಪೆಣ್ಣತಿ ಚಾವುಣ್ಣಬ್ಬೆ ಈ 
ದೇಗುಲವ ಮಡಿಸಿ ತೆರಗಾಲಂ ದೆವಟ್ಕ' ಬಿಟ್ಟಳ್‌ (ಮೈಆರಿ. ೧೯೩೦, ೧೪-೭; 882). 
[೫ ಇದು "ಸೀಗೆನಾಡು' ಎಂಬುದರ ಅಪಲಿಖಿತವಿರಬಹುದು) 
ಸಿಗ್ಗ (ನಾ). ""ನಾಚಿಕೆಯುಳ್ಳವನು'' (ಪ್ರಭಣ್ಣ- ॥ಗ್ಗು + -ಅ 
ಸಿಗ್ಗನೆ (ಅ). ಒಂದು ಅನುಕರಣಾವ್ಮಯ : ಸಿಗ್ಗನೆ ಸಿಗಿದು ಬಿಜ್ಜನೆ ಬೀಗಿ ಡಟ್ಮನೆ 
ತೇಗಿ (ಶಬ್ದಾನು. ೨೦ ವ್ಮಾಖ್ಕಾ). [? *- - ಆನೆ) 
ಸಿಗ್ಗಾನು (ಕ್ರಿ). ನಾಚಿಕೆಯನ್ನು ಹೊಂದು; ನಾಚು: ಧರೆಯೊಳೊಂದಂ ಪಡೆದವಳ 
ಮೊಗವ ನೋಡಲಾಗದುಯೆನಲು ಸಿಗ್ಗಾಂತೆಯೋ (ನವಮೋ. ೧೦-೩೯). 
[ಸಿಗ್ಗು * ಅನು (ಆ ಆನ್‌,)) 
ಸಿಗ್ಗಾಮೆ (ನಾ). ಒಂದು ಊರಿನ ಹೆಸರು; » ಇದು ಧಾರವಾಡ ಜಿಲ್ಲೆಯ 
ಈಗಿನ ಶಿಗ್ಗಾಂವೆ : [ಮೂ1ಸಲಲ ಕಳ್ಳವಳ್ಳ ಪೆದ್ದಮನಾಳುತ್ತಮಿಲ್ದು ಕುಪ್ಪೆಯರಸರ್ಗ್ಗೆ 
ಬಿನ್ನಪಂಗೆಯ್ದು ಸಿಗ್ಗಾಮೆಯ ಕಳ್ಳವಳ್ಳದೆಆ್‌ಎ ಶ್ರೀಕ(ಲೈ]ಆ'ಭಟಾರೆಗೆ ಕೊಟ್ಟನ್‌ 
(ಕ೩ 1 ೧೪-೩; ಸು. 866). "ವಳ್ಳಿಗ್ಗಾಮೆ' ಪರಾ. [? *- ಗಾಮ್ಮೆ (ಆ ಗಾಮ)] 
ಸಿಗ್ಗಾಳಿ (ನಾ). ನಾಚಿಕೆಯ ಸ್ವಭಾವದ ವ್ಯಕ್ತಿ; ಸಂಕೋಚಪ್ರವೃತ್ತಿಯ ವೃಕ್ತಿ: 
ನೀಅಂ ಜೂದಾಳಿ ಕರಂ ನೀಅಂ ಮಾತಾಳಿ ಕರೆಯೆ ಸಿಗ್ಗಾಳಿಯಿವಳ್‌ (ಕಾವ್ಕಾವ. ೩೫೩); 
ಆಃ! ಸಿಗ್ಗಾಳಿ! ಆಗಳುಂ ಸುಶೀಲದಿನೆ ಬಾಗಿ ನಡೆವ . . . ತಿಳಿಪೆ ತಿಳಿವ, ನಿನ್ನ 
ರತಿರಹಸ್ಮಮನಿನ್ನೆಂತು ಮಜ್‌ವೆನೋ! (ರಾಮಾಶೃ. ೪೫-೨೯); ಅವನು ಪ್ರಶ್ನಿಸಿದಾಗ 
ಅವಳು ಸಿಗ್ಗಾಳಿಯಾಗಿ ನುಣುಚುನುಣುಚಾಗಿ ಉತ್ತರ ಕೊಟ್ಟಳು (ಪುನರು. ೪೯೭). 
[ಸಿಗ್ಗು * -ಆಳಿ) 


ಸಿಗ್ಗು 


ಉಾ2 


ಸಿಗ್ಗು (ನಾ). ೧. ನಾಚಿಕೆ; ಲಜ್ಜೆ: ಚಕ್ರೇಶ ಸಿಗ್ಗನುಬ್‌ ಮುಳಿಸಂ ನೀನೆಂದಿಂಗಂ 
ಬಿಸುಡು (ಆದಿಪು. ೧೪-೧೨೮); ಮದನಮದೋದ್ರೇಕದಿನೆನ್ನಿದಿರೊಳ್‌ ಧೃತಿಗೆಟ್ಟು ಸಿಗ್ಗಿನಿಂ 
ತನ್ನೊಳ್‌ ಪೊಲ್ಲದನೆತ್ತಾಚರಿಸುಗುಮೋ ಒದವಿದ ಸಿಗ್ಗಿಂದಮಾರುಮೇನನೊಡರ್ಚರ್‌ 
(ಕಾದಂಪೂ. ೮೨೫); ಹೊಸದರಲಿ ಸಿಗ್ಗು ಪ್ರೇಮವನು ನಸುಮರೆಸಿರಲು ನೀನೆನ್ನ ಬಳಿ 
ಸುಳಿಯಲಾರದೆಯೆ (ನನ್ನಪ. ೧-೨). ೨. ಅವಮಾನ; ಮುಖಭಂಗ: ದ್ರೌಪದಿ 
ತನ್ನ ಕೇಶಪಾಶಮಂ ದುಶ್ಶಾಸನಂ ಪಿಡಿದು ತೆಗೆದನೆಂಬ ಸಿಗ್ಗಗ್ಗಳಂ ಪೆರ್ಚೆ 
ಸಭೆಯೊಳಿಂತೆಂದಳ್‌ (ಪಂಪಭಾ. ೭-೯ ವ); ಆ ದಿವಿಜವನಿತೆಯರೆನಿತಾನುಂ ತೆಅದ 
ಶೃಂಗಾರಚೇಪ್ಟೆಗಳನುಪಯೋಜಿಸಿಯುಮೆಂತುಮೇಗೆಯ್ದುಮಾ ಜಂಗಮಮೇರುವೆನಿಸಿದ 
ಸೌಜನ್ಮಕಂದಾಂಕುರನಂ ಸಂಚಳಿಸಲಾಣದೆ ಸಿಗ್ಗಿನನುಕಂಪೆಯಂ ತಟ್‌ (ಶಾಂತಿಪು ೯-೯೯ ವ); 
ಶಾಸ್ತ್ರಿಗಳೇ ಸಿಗ್ಗಿನಿಂದ ಸರಿದುಹೋದ ಗಂಟಲು ಸರಿಪಡಿಸಿಕೊಂಡು ಏನೋ ಹೇಳುವುದಕ್ಕೆ 
ಪ್ರಯತ್ನಿಸಿದರು (ಹೂಸಕ್ತಿ. ೪೩). ೩. ಖಿನ್ನತೆ; ಜುಗುಪ್ಸೆ; ಖೇದ: '“ಖನ್ನಂ ಸಿಗ್ಗು'' 
(ಕರ್ಣಾನಿ. ೬); ಒಗ್ಗೊಡೆದು ಕುಳ್ಳಿರಿಸಿದಾಸನ ರುಗ್ಗೆನಲು ಕುಳ್ಳಿರ್ದು ಕೋಪದ 
ಸಿಗ್ಗಿನೊಳಗಾಡುತ್ತ ನೇಗಿಲನೆತ್ತಿ ಮೋದುತಿರೆ (ಕೃಷ್ಣಾಕಾ. ೨೦-೫೦). 

ಸಿಗ್ಗಾಗು ಎ ೧. ನಾಚಿಕೊಳ್ಳು ; ಲಜ್ಜೆಯನ್ನು ಹೊಂದು: ಹರಿಶ್ಚಂದ್ರಭೂಭುಜಂ 
ತನ್ನ ಸಾರ್ದರ ಬೇಡಿದರ ಬಯಸಿದರ ಸೋಂಕಿದರ ಬೆರಸಿದರನು ತನ್ನಂತೆ 
ಮಾಳ್ಪುನ್ನತಿಕೆಯಂ ಕಂಡು ನಾಚಿ ಸಿಗ್ಗಾಗಿ ಸೆಡೆದು . . . ಸ್ವರ್ಗಸ್ಮವಾಯ್ತು ಸುರತರು 
(ಹಚಕಾ. ೧-೪೨). ೨. ನಾಚಿಕೆಯಾಗು; ಲಜ್ಜೆಯಾಗು: ನಾನೊಬ್ಬಳೆ ವೀಣೆ 
ನುಡಿಸಿ ಹಾಡಲು ಸಿಗ್ಗಾಗುತ್ತದೆ (ಶಾಂತಲಾ. 6೧). ೩. ಅವಮಾನಗೊಳ್ಳು; 
ಅಪಮಾನಿತನಾಗು; ಭಂಗಿತನಾಗು: ವಷ್ಟಮತ್ಸ್ಯಂ . . . ತನ್ನ ಪಾಂಡಿತ್ಮದ 
ಗರ್ವದಿಂದಂ ವೃಷಭಸೇನಾಚಾರ್ಯರೊಡನೆ ವಾದಗೆಯ್ದು ನೆರವಿಯೊಳ್‌ ಸೋಲ್ತು 
ಸಿಗ್ಗಾಗಿ ಪೋಗಿ ನಟ್ಟನಡುವಿರುಳ್‌ ಬಂದು ಕಿಚ್ಚಂ ತಗುಳ್ಹಿ ಪೋದಂ (ವಡ್ಡಾರಾ. ೧೯೩-೨೧); 
ವಿಷಖರ್ಪರನೆಂಬಂ ತನ್ನ ಮಲ್ಲರೆಲ್ಲರುಮಂ ಕೊಂದೊಡೆ ಸಿಗ್ಗಾಗಿ ತನ್ನ ಬಾಣಸಿಗನಾಗಿರ್ದ 
ವಲ್ಲಲನಂ ಕರೆದು ಪೇಟ್ದಾಗಳ್‌ (ಪಂಪಭಾ. ೮-೫೭ ವ). ೪. ಖೇದಗೊಳ್ಳು; 
ಜುಗುಪ್ಸೆಯನ್ನು ಹೊಂದು : ನಿಮ್ಮ ಮಾವನಂ ನೀಂ ನಿರಾಕರಿಸಿ ನುಡಿದೊಡೆನ್ನ 
ಭರ್ತಾರಂ ನಿನ್ನನೇನುಮೆನಲಜ್‌ಯದೆ ತನ್ನಂ ತಾನೆ ನಿಂದಿಸಿಕೊಂಡು ಸಿಗ್ಗಾಗಿ ಪೋಗಿ 
ತಪಂಬಟ್ಟಂ (ಸುಕುಮಾ. ೫-೭ ವ); ಬಂದ ತನ್ನೊಂದು ಸೇವೆಯನೆನೆದಾ ಕಾರ್ಯದಂದಗೆಟ್ಟುದಕೆ 
ಸಿಗ್ಗಾಗಿ ಕಂದಿದ ಮೊಗ ಕೆಲಬಲಕೆ ಕಾಲಿಡದ ಕಣ್ಣಿಂದೆಯ್ದುತಿರ್ದ ಮೋನದೊಳು (ಭರಚ. 
೪೯-೩). ೫. ನಾಚಿಕೆ, ಅವಮಾನಗಳಿಂದ ಕೆರಳು , - ಸಿಟ್ಟುಗೊಳ್ಳು : ಅದಂ 
ಕಂಡು ಸಿಂಹೋದರಂ ಸಿಗ್ಲಾಗಿ ಸಿಂಹದಂತೆ ಮೇಲ್ಬಾಯ್ವುದುಂ (ಪಂರಾಮೂ. ೭-೫೮ ವ). 
(ದೇ. ॥ ತೆಲು. ಸಿಗ್ಗು; ಕೊತ. ಚಿಗ್‌) 

ಸಿಗ್ಗು (ನಾ). ಒಂದು ಬಗೆಯ ಮರ; ನುಗ್ಗೆಮರ : ಸಿಗ್ಗು ಗುಗ್ಗುಳಂ ಮತ್ತಮನೇಕ 

ವೃಕ್ಸತತಿಯಿಂದೆಸೆದಿರ್ದುದು ತದ್ವನಾಂತರಂ (ನಳಚಂ. ೭೧). 
(ಆ ಪ್ರಾ. ಪಾಲಿ. ಸಿಗ್ಗು.! ಸಂ. ಶಿಗ್ರು] 

ಸಿಗ್ಗುಗೆಡಿಸು (ಕ್ರಿ). ನಾಚಿಕೆಗೆಡುವಂತೆ ಮಾಡು; ಅವಮಾನಗೊಳಿಸು: 
ಸಿಂಧುರಾಜನನು ಸದೆದು ಸಿಗ್ಗುಗೆಡಿಸಿಹನು (ಕರಕ. ೬-೩). (ಸಿಗ್ಗು ಕೆಡಿಸು) 

ಸಿಗ್ಗುಡಿತೆ "ಸೇಗುಡಿತೆ' ನೋ. 

ಸಿಗ್ಗೊಂದು (ಕ್ರಿ). ನಾಚಿಕೆಯನ್ನು ಹೊಂದು; ಲಜ್ಜೆಗೊಳ್ಳು: ಹಿಂದೆ ಜಂಗಮ 
ವೇಷಮಂ ನೆವದಿಂದೆ ಧರಿಸಿದ್ದುದನಟ್‌ದು ಸಿಗ್ಗೊಂದಿ (ಬಸಪು. ೩೮-೧೯). 


[ಸಿಗ್ಗು * ಒಂದು) 
ಸಿಚ (ನಾ). ಬಟ್ಟೆಯ ಅಂಚು; ಸೆರಗಿನ ತುದಿ; ಕರೆ: "“ವರ್ತಿ ಸಿಚಮೆನೆ ಕರೆಯಕ್ಕು'' 
(ಮಂಗಲಾ. ೧೦೧-೨೮). (ಸಂ. ಸಿಚ್‌) 


ಸಿಚಯ (ನಾ). ೧. ಅರಿವೆ; ಬಟ್ಟೆ; ವಸ್ತ್ರ: ""ವಾಸಮಾಚ್ಛಾದನಂ ವಸ್ತ್ರಂ ಪಟಂ 
ಚೇಲಮಾ ಸಿಚಯಂ . . . ಅಂಬರಮೆನಲ್ಕಾ ಸೀರೆಯಕ್ಕು'' (ಮಂಗರಾ. ೧೦೦-೨೭). 
೨. ಮೇಲುಹೊದಿಕೆ; ಸೆರಗು: ತೊಲಗುತ್ತಿದೆ ಘನಕುಚಯುಗಳದಿಂದೆ ನೋಡಿದೆ 
[ಸಿಚಯಂ) [ಪಾಠಾಂ. ಸಾಚರಿ] ನಿನ್ನಯ ಮುಂದೆ (ಕಾದಂಪೂ. ೪೮೨). ೩. ಅಂಗಿ; 
ಕವಚ: ಚಳಮಾಲೋರಸ್ಸಳಂ ಕಾಂಚನರುಚಿಸಿಚಯಂ ಸಂಚಲತ್ಮರ್ಣಪೂರಂ 


೮೫೩೦ 


5 


ಶ್‌ 
೦ 


20 


40 


ಸಿಟ್ಟುಗುಟ್ಟು 


. ೬ ೬ ವೈಂದಾವನಾಂತಸ್ಥಳಮಂ ಪೊಕ್ಕಂ (ಜಗಎ. ೪-೧೪). ೪. ಹಳೆಯ ಬಟ್ಟೆ; 
ಜೀರ್ಣವಸ್ತ್ರ. ಸಂ. 

ಸಿಚಯಕ (ನಾ). ಕುಪ್ಪಸ; ರವಿಕೆ: ವಸುಧಾಂಗನೆ ಮೇಲ್ಕೊಂಡಳೊ ಪೊಸ 
ಪಸುರ್ವಟ್ಟೆಯ ವಿಳಾಸದಿಂದೆಸೆವ ದುಕೂಲಸಿಚಯಕಮನೆನೆ ತನ್ನದಿಯೆಸೆದುದು 
(ಜಗವಿ. ೮-೯). [ಸಂ.) 

ಸಿಟಕು "ಸಿಡುಕ್ಕು' ನೋ. 

ಸಿಟ್ಟಿ , ಸಿಪ್ಪಿ , ಸುಟ್ಟಿ (ನಾ). ೧. ಜಗತ್ತು; ಪ್ರಪಂಚ: ಇಷ್ಟನೊರ್ವ್ವನಧಿದೇವತೆ 
ಗೆಂದೊಸದಿತ್ತುದಂ ದುಷ್ಪನೊರ್ವ್ವನದಜ ಫಳಮಂ ಸಲೆ ತಿಂದವಂ ಸಿಟ್ಟಿ ಮೇಲೆ 
ಪರಮಾತ್ಮನೆ ಬಂದೆಡೆಗೋವದಂ ಕಟ್ಟೆ ಕೊಣ್ಣ ಬಿದಿರನ್ನೆ ಕುಲಕ್ಷಯಮಾಗುಗುಂ 
(ಎಕ. 11, ನಗರ. ೫೮-೧೯; 1062); ಮಾದಿಯಣಂ ಪುಟ್ಟಿ ಸಿಟ್ಟಿಯೊಳು ಕರಮೆಸೆದಂ 
(ಬೊಂಕಶಾ. ೧೯೩೯, ಕುಂದಗಲ್‌. ೧೦೬-೧೩; 7). ೨. ಸೃಷ್ಟಿ; ನಿರ್ಮಾಣ : ಸೃಷ್ಟಿ-ಸಿಟ್ಟಿ 
(ಶಮದ. ೨೮೩ ಪ್ರಯೋ); ಕಣ್ಣಿಗೆ ಕಾಣುವ ಬೊಮ್ಮನ ಸಿಟ್ಟಿಯೊಳೀ ತಣ್ಣದಿರನೆ ಸುಂದರನು 
(ನಎಲು. ೬೮-೫). ಸಿಷ್ಟಿ : ೧. ಸಿಷ್ಟಿಯೊಳಗ್ಗಳಮೆನಿಪ್ಪ ಬರ್ಮ್ಮನೆ ಗಾವುಣ್ಣಂ 
(Maw. XX, ೩೫-೧೪; 1055). ಸುಟ್ಟ ು ಪ. ಸೃಷ್ಟಿ, ಸುಟ್ಟಿ; ಕಷ್ಟ,ಕಟ್ಟ 
(ಶಬ್ದಾನು. ೧೬೦ ಪ್ರಯೋ). [ಆ ಸಂ. ಸೃಷ್ಟಿ] 

ಸಿಟ್ಟಿಪತಿ (ನಾ). (ಆಲಂ) ಭೂಮಿಯ ಒಡೆಯ; ರಾಜ: ಸಿಟ್ಟಿಪತಿ 
ಜಯಸಿಂಹರಾಯನ ಕೊಟ್ಟಣವ ಮಾರಿಯರ ಕೈಯಲಿ ಕುಟ್ಟಿಸಿದನೊಲವಿಂದೆ 
ಶಂಕರದಾಸಿಮಯ್ಮಗಳು (ಶಂಕದಾ. ೯ ಸೂಚನೆ), [ಆ ಸಂ. ಸೃಷ್ಟಿಪತಿ] 

ಸಿಟ್ಟು (ನಾ). ಮುಳಿಸು; ಕೋಪ: ಮುನಿಸಂಕುಳಮುಮನಾನುರ್ಕಿಂದಂ ಪಳಿದೊಡೆ 
ಮುನಿದೆನ್ನ ಸಿಟ್ಟನೆನ್ನೊಳ್‌ ಕಳೆದಂ (ಧರ್ಮಾಮ್ಯ ೧-೧೭೭); ಆದರೆ ಸಿಟ್ಟು. . . ನನಗೇ 
ಹೆಚ್ಚು (ಜಾಹುತ್ತ. ೪); ಬಡವನ ಸಿಟ್ಟು ದವಡೆಗೆ ಮೂಲ (ಗಾದೆ). 

ಸಿಟ್ಟಂ ನುಡಿ ಕೋಪದಿಂದ ಮಾತನ್ನಾಡು; ಮಾತಿನಲ್ಲಿ ಸಿಟ್ಟನ್ನು 

ವೃಕ್ತಪಡಿಸು: ವೈರಿನಾಯಕದಿಕ್ಕುಂಜರಂ ಮಟ್ಟನಿರದೆ ಸಿಟ್ಟಂನುಡಿವ ದುಟ್ಟನಾಯಕರ 
ನಿಟ್ಟೆಲ್ವಂ ಮುಜ್‌ದು (ಕೊಲ್ಹಾಶಾ. ೧೫-೬೩; 1196). ಸಿಟ್ಟಾಗು ೫ ಕೋಪಗೊಳ್ಳು; 
ರೋಷಹೊಂದು; ಕೆರಳು: ದಣಿಗಳು ಆ (ಮಾ)ತು ಕೇಳಿ ಮಹ ಸಿಟ್ಟಾಗಿ 
(ಎಕ. ೫3 ಮೊಳಕಾ. ೨೫-೭೬; 1665); ಅನ್ಮಾಯ ಮಾಡಿದರೆ ದೇವರು ನಿಮ್ಮ ಮೇಲೆ 
ಸಿಟ್ಟಾಗುವನು (ಮುಂಬಯಿ. & ೪-೯೪). ಸಿಟ್ಟಿಗೆಬ್ಬಿಸು ಎ ಕೋಪಗೊಳ್ಳುವಂತೆ 
ಮಾಡು; ರೇಗಿಸು; ಉದ್ರೇಕಿಸು: ವಿನಾಕಾರಣ ಅವನನ್ನು ಸಿಟ್ಟಿಗೆಬ್ಬಿಸಿದಂತಾಯಿತು 
(ರೂಢಿ). ಸಿಟ್ಟಿಗೇಳು ಸಿಟ್ಟಾಗು : ಸಿಟ್ಟಿಗೆದ್ದಾಗ ಅದು ಗುರುಗುಟ್ಟುತ್ತದೆ 
(ಮುಂಬಯಿ. ೪-೩೬); ನೀವು ಸಿಟ್ಟಿಗೇಳುವ ಕಾರಣವೂ ಇಲ್ಲ (ಕಮನೆ. ೩೨೩). ಸಿಟ್ಟಿನದು ಎ. 
ಕೋಪವನ್ನು ಸ್ವಭಾವವಾಗುಳ್ಳುದು: ಗಂಡಕ . . . ಜಾತ್ಕಾಸಿ ಸಿಟ್ಟಿನದಲ್ಲ 
(ಮುಂಬಯಿ. ೪-೪೭). ಸಿಟ್ಟುಇಳಿಸು 5 ಕೋಪವಿಳಿಯುವಂತೆ ಮಾಡು ; 
ರೋಷವು ಕಡಮೆಯಾಗುವಂತೆ ಮಾಡು: ಆತನ ಸಿಟ್ಟು ಇಳಿಸಿದನು 
(ಮುಂಬಯಿ. 6. ೫-೪೭). ಸಿಟ್ಟು ತೀರಿಸಿಕೊಳ್ಳು ಎ ರೋಷವನ್ನು ತೀರಿಸಿಕೊಳ್ಳು: 
ಮಗನ ಕೊಂದ ಸಿಟ್ಟು ಶೀರಿಸಿಕೊಳ್ಳಬೇಕೆಂದು (ಮುಂಬಯಿ. ಕಿ. ೧-೪೬). ಸಿಟ್ಟು 
ನುಂಗಿಕೊಳ್ಳು ಎ (ಆಲಂ) ಕೋಪವನ್ನು ವ್ಯಕ್ತಪಡಿಸದೆ ಇರು; ರೋಷವನ್ನು 
ತಡೆದುಕೊಳ್ಳು ,- ಅಡಗಿಸಿಕೊಳ್ಳು: ಏನಾದರಾಗಲಿ ಸಿಟ್ಟು ನುಂಗಿಕೊಂಡು 
ಸುಮ್ಮನಿದ್ದುಬಿಡೋಣವೆಂದರೆ ಸಾಧ್ಯವಾಗಲಿಲ್ಲ (ರೂಢಿ). ಸಿಟ್ಟುನೆತ್ತಿಗೇರು ಎ (ಆಲಂ) 
ಅತಿಯಾದ ಕೋಪವುಂಟಾಗು; ಕೋಪೋದ್ರೇಕ ಉಂಟಾಗು: 
ಅಧ್ಯಕ್ಷತೆವಹಿಸಿದ್ದ ಮೋಹನನಿಗೆ ಈ ಭಾಷಣಗಳನ್ನು ಕೇಳಿ ಸಿಟ್ಟು ನೆತ್ತಿಗೇರಿತ್ತು 
(ಪಂಜಪಂ. ೧೨೩). ಸಿಟ್ಟು ಮಾಡು ಎ ಕೋಪವನ್ನು ವ್ಯಕ್ತಪಡಿಸು; ರೇಗು : ಮನೆಯ 
ಯಜಮಾನನು ಆಳುಮಕ್ಕಳನ್ನು ಒದರುತ್ತಾ ಅವರಿಗೆ ಸಿಟ್ಟು ಮಾಡುತ್ತಾ ಹಕ್ಕೆಯೊಳಗೆ 

[ದೇ. ॥ ತಮಿ. ಚೀಟು, ಚೀಟ್ಮಮ್‌; ಮಲ. ಚೀಟು, 

ಚೀಜ್ದು; ತುಳು. ಶಿಟ್ಟು, ಸಿಟ್ಟು, ಸೀರು; ತೆಲು. ಚೀರು] 


ಬಂದನು (ಮುಂಬಯಿ. ೪-೪೩). 


45 | ಸಿಟ್ಟುಗುಟ್ಟು (ಕ್ರಿ). ಕೋಪದಿಂದ ರೇಗು; ಮುಳಿಸಿನಿಂದ ಸಿಡುಕು : ಇಂತು 


ರೋಮಜರೆಂಬರು ಸಿಟ್ಟುಗುಟ್ಟಿ ತರುಮರನಡಿಯಲಿದ್ದರು (ಬಸವ. ೮೫೭); ಅಷ್ಟ 


ಸಿಟ್ಟೇರು 


ಮಹಿಷಿಯರು ಸಿಟ್ಟುಗುಟ್ಟಲಿ ಎನ್ನ . . . ಪುರಂದರವಿಠಲನ್ನ ಕಂಡಲ್ಲಿ ಬಿಡುವೆನೆ | 


(ಪುರಂದ. ಧಾ. ೧-೧೬೯-೪). [ಸಿಟ್ಟು + ಕುಟ್ಟು] 
ಸಿಟ್ಟೇರು (ಕ್ರಿ). ಕೋಪವು ಹೆಚ್ಚಾಗು; ರೋಷವೇರು : (ಪೆನ್ಸಿಲನ್ನು ಅಪ್ಪಳಿಸಿ 
ಗದ್ದುಗೆಯಿಂದಿಳಿದು ಅತ್ಮಂತ ಸಿಟ್ಟೇರಿ) . . . (ಹೋಗುವನು) (ಪ್ರಕಾಶ. ಚ್‌). 
(ಸಿಟ್ಟು * ಏರು (ಆ ವಲ್‌, )) 
ಸಿಡಕ್ಕನೆ (ಅ). ಸಿಟ್ಟಿನಿಂದ ರಭಸವಾಗಿ ಹೋಗುವುದನ್ನು ಸೂಚಿಸುವ ಒಂದು 
ಅನುಕರಣಾವ್ಮಯ : ಲಲಿತ ಸಿಡಕ್ಕನೆ ತನ್ನ ರೂಮಿಗೆ ಹೊರಟುಹೋಗಿದ್ದಳು 
(ರೂಪಸ. ೬೭). ([ಸಿಡಕ್ಕ್‌ * -ಅನೆ) 
ಸಿಡ್ಮಿ (ಕ್ರಿ). ೧. ಚಿಮ್ಮು; ಎಲ್ಲಕಡೆಗೂ ಎಗರು ,- ಹಾರು : ಲವಣಾಂಬುರಾಶಿ 
ಕುಕ್ಕುಲಗುದಿವಲ್ಲಿ ಕೂಲ್ಲುದಿಯೆ ಮೇಗೆ ಸಿಡಿಲ್ದಗುಳಂತೆ ಕೂಡೆ ತತ್ತಲಗುದಿಯುತ್ತು 
ಮಿರ್ಪ ಕುದಿಯೊಳ್‌ ಸಿಡಿದಲ್ಲಿಯ ಮುತ್ತುಗಳ್‌ (ಪಂಪಭಾ. ೧೧-೧೫೬); ಕ್ಷೀರವಾರಿಧಿಯ 
ನಮರಸಂದೋಹವು ಭೋರೆಂದು ಕಡೆವಲ್ಲಿ ಸಿಡಿದಾ ನೀರ ಬಿಂದುಗಳೆನಲೊಗೆದವಾಗಸ 
ದೊಳು ಚಾರುನಕ್ಟತ್ರಸಂಕುಳವು (ಅಂಜಚ. ೫-೧೧೪); ನೆರೆದು ಘನಘನಮದೇಭೋತ್ಕರ 
ಮಾಂಟಿ ಮರುತ್ತರಂಗಿಣೀಜಳಮಂ ಫೂತ್ಕರಿಸೆ ಸಿಡಿದಿಳಿವ ಕಣಗಣದಿರವೆನಿಸಿದುದರರೆ 
ಸುರಿವ ಪೆರ್ಮಳೆ ನಭದಿಂ (ರಾಜಶೇ. 6-೧೦೯). ೨. ನೆಗೆ; ಹಾರು : ಆ ಕುಳಿಂದಂ | 
. ಸಿಡಿದೋಡುವಾ ಕುರಂಗದ ಬೆನ್ನನೈದಿದಂ (ಜೈಮಿಭಾ. ೨೮-೫೩); ಕೋವಿಗಳ್‌ 
ಬಡಿಯೆ ಮಿಡಿಗಳ ಹುಲ್ಲೆ ಕಡವೆಗಳವೆಲ್ಲ ಸಿಡಿದೋಡಿದುವು ತಂಡತಂಡದಿಂ ಕಂಡೆಡೆಗೆ 
(ಕಾಲೂರ. ೯೨-೧೬೧). ೩. ಚೆಲ್ಲಾಪಿಲ್ಲಿಯಾಗು; ಚೆದರು; ಹರಡು : "ಸಿಡಿ - 
ವಿಕೀರ್ಣೇ, ಸೂಕ್ಸ್ಮಾಯಸದಾಹಾಂತಗಜಕ್ರೋಧವಸ್ತುನೋ:'' (ಶಮಧಾ. ನ); ಹಿಂದೆ 
ಹಿಡಿವರು . . . ತಿರುಗಿದರೆ ಬಲದಿಂದ ಕೈಮಾಡುವರು ಕವಿದರೆ ಸಿಡಿವರೆಡಬಲಕೆ 
(ಕುವ್ಮಾದ್ರೋ. ೩-೩೦); ಸಿಂಗದ ಬಟ್ಟೆ ನೋಳ್ಪೊಡಿಂತಿದು ಗಜಮಾೌಕ್ತಿಕಂ ಸಿಡಿದುದಿಲ್ಲಿ 
. *- ಎಂದು ಪಲವಜ್ಜೆಯಂ ಪರೀಕ್ಷಿಸಿ (ಶಬಶಂ. ೩-೪೬). ೪. ಒಡೆ; ಬಿರಿ ; ಸೀಳು : 
ಕರುಳುಗಿಯೆ ತಲೆ ಸಿಡಿಯೆ ನಿಟ್ಟೆಲು ಮುಜ್‌ಯೆ . . . ಹಳಚಿದರು (ಕುವ್ಮಾಭೀ. ೪-೨೮); 
ಸಿಡಿದುದು ದಂತಿದಂತಮದು ಸಂಗಡಮಾಗಿರೆ ಕುಂಭಮೌಕ್ತಿಕಂ . . . ಬೇಸಗೆ 
ಯುಗ್ರಮೆಂತುಟೋ (ರಾಜತೇ. ೫-೪೬); ಕಲ್ಲು ಮುಳ್ಳನು ತುಳಿದು ಕಾಲೆಲ್ಲ ಸಿಡಿಯುತಿದೆ | 
ಕೆನ್ನೀರು ಹರಿಯುತಿದೆ (ಕವಿಸೋ. ೭೬-೨). ೫. ಆಸ್ಫೋಟವಾಗು ; ಸ್ಫೋಟಿಗೊಳ್ಳು: 
ಮೊಡೆದೆಅಗಿಕೊಳ್ಳ ಮಟ್‌ ಭೋರ್ಗರೆದೂದುವ ಗಾಳಿ ಸಿಡಿದು ಪೊಯ್ವ ಸಿಡಿಲ್‌ 
ಕಾರಿರುಳೊಳಗುರ್ವಂ ಪಡೆದಿರೆ ಮರವಾನಸನೆನೆ ತಪಸ್ವಿ ಮರಮೊದಲಿರ್ದಂ | 
(ಆದಿಪು. ೬-೩೨); ಮಲ್‌ ಭೋರ್ಭೋರೆಂದಹೋರಾತ್ರಮುಮುಡುಗದೆ ಕೊಳ್ಳಲ್ಲಿ. . . | 
ಮೆಯ್ಕಂ ಜಳೂಕಾವಳಿಗಳ್‌ ಪೀರ್ವಲ್ಲಿ ಮರ್ವುರ್ವಿಸೆ ಸಿಡಿದು ಸಿಡಿಲ್‌ ಬಂದು 
ಪೊಯ್ದಲ್ಲಿ ಹೈಮಾಚಳಮಿರ್ಪಂತಾಗಳಿರ್ದ!0) . . . ಯೋಗಿನಾಥ೦ (ಸುಕುಮಾ. ೪-೯); 
ವಿಜ್ಞಾನವು ಮಾನವನ ಕಲ್ಕಾಣಕ್ಕೆಂದು ಜನ್ಮತಾಳಿ ಸಿಡಿಯುವ ಪರಮಾಣುಗಳನ್ನೂ 
ಜಲಜನಕಮಾರಕಅಣುಗಳನ್ನೂ ನಿರ್ಮಿಸಿ ವಿಶ್ವಮೇದಕ್ಕೆ ಅಣಿಮಾಡುತ್ತಿದೆ 
(ಭಾರದ. ಇಟ್‌). ೬. (ಕಣ್ಣೀರನ್ನು) ಮಿಡಿ; ಸೂಸು : ಘಟೋತ್ಕಚನ ಸಾವಿಂಗೆ 


10 


15 


20 


25 


30 


೮೫೩೧ 


ಕರಮಲಬಲ್ಲು ಕಣ್ಣ ನೀರಂ ಸಿಡಿವಂತಕಾತ್ಮಜನನನಂತನಿಂತೆಂದಂ (ಪಂಪಭಾ. ೧೨-೧೫ ವ); |35 | 


ವಿನಯಮಂ ನುಡಿಯುತುಂ ಮುದಶ್ರುವಂ ಸಿಡಿಯುತುಂ ಪುನಃಪುನರಾಲಿಂಗನಂ | 
ಗೆಯ್ಕುತುಂ (ಶಾಂತೀಶ್ವ. ೫-೧೭ ವ); ನುಡಿಯದಶ್ರುಗಳಂ ಸಿಡಿಯುತ್ತಿರೆ (ಪುಷ್ಪಪು. ೩-೭೨). 
೭. ಕುಣಿ; ನೆಗೆ : ಸಿಡಿದ ಮಾಸೆಯ ಬಿಗಿದ ಹುಬ್ಬಿನ ಜಡಿವ ರೋಮಾಂಚನದ 
ಖಾತಿಯ ಕಡುಹುಕಾಜರು ಮಸಗಿದರು (ಕುವ್ಮಾದ್ರೋ. ೫-೬೯). ಆ. (ದೂರಕ್ಕೆ ಚಿಮ್ಮಿ) 
ಪ್ರತ್ಮೇಕವಾಗು; ಬೇರ್ಪಡು : ಶ್ರೀಸಂಗಮೇಶ್ವರಲಿಂಗದ . . . ವೀರದೊಳೊಂದಂ 
ಲೇಸನೀಯೆ ವೀರಬ್‌ದ್ರನಾದಂ ಚೆಲುವಿನೊಳಿನಿತುಂ ಸಿಡಿಯೆ ಕಾಮನಾದಂ 
(ಬಸರ. ೮-೧೬). ೯, ದೂರ ಸರಿ; ದೂರವಾಗು : ಫಡಘಡೆತ್ತಲು ಸ್ವಾಮಿದ್ರೋಹರು 
ಸಿಡಿದರೋ ನಿಜಕುಲದ ಬೇರ್ಗಳ ಕಡಿದರೋ . . . ಎನುತ ಸೇನೆಯ ತಡೆದು ನಿಂದನು 
(ಕುವ್ಮಾಕ. ೨-೧೦); ಪಡೆಗಾರು ಕರ್ತರೆಲ್ಲಿರಿಸಿದೆ ವಿಜಯಾಂಕ ಸಿಡಿದೇಕೆ ಬಂದೆ ನೀನೆನಲು 
(ಭರಚ. ೩೭-೩); ಆಲರ್ಗೊಯ್ವ ಬೇಳಂಬದಿಂದೆ ಕೆಲ ಸಿಡಿದು ಬಂದಾ ವಿಷಯೆ 


40 


45 


ಚೂತದ್ರುಮದ ನೆಳಲೊಳು . . . ಮಲಗಿಹ ಚಂದ್ರಹಾಸನಂ ಕಂಡು (ಜೈಮಿಭಾ. ೩೦-೧೯). | | 


ಸಿಡಿ 
ತಿ 


೧೦. (ಆಲಂ) ಯಾತನೆಯಿಂದ (ತಲೆಯ) ಸ್ನಾಯುಗಳು ಮಿಡಿ ,- ತುಡಿ: 
ಊಟ ಮುಗಿಸಿ ಚಾಪೆಯಲ್ಲಿ ಉರುಳಿಕೊಂಡಾಗ ಬ್ಯಾರಿಗಳ ತಲೆ ಸಿಡಿಯುತ್ತಿತ್ತು 
(ಮುಂಗಾಮು. ೨). ೧೧. ಕೆರಳು; ಸಿಟ್ಟಿಗೇಳು : ಹಂಸನಾಥನ ನೋಡುವಾಗ 
ಕರ್ಮಾಳಿವಿಧ್ವಂಸನವಹುದೆನಲಿವನು ತಾಂ ಸಿಡಿದು (ಭರಚ. ೨೪-೧೬); ತನ್ನ ಮಗಂದಿರೇ 
ಎಂದಾದರೊಮ್ಮೆ ಅವರಿಗೆ ಕಠಿನಮಾತುಗಳನ್ನು ಆಡಿದ್ದೇ ಆದರೆ ಆಕೆ ಸಿಡಿದು 
ಹೋಗುವಳು (ಮಧುನ. ೫). 

ಸಿಡಿಸಿಡ್ಕಿ (ದ್ವಿರುಕ್ತಿ) : ಮಡುವಿನಿಂ ಪೊಜಮಟ್ಟು ಮಟ್‌ಮಾನಿನಂತೆ ಕೆಲ 
ಸಿಡಿಸಿಡಿದು ಪೊರಳಿ (ಚಬಪು ೧೯-೪೩). 


ಸಿಡ್ನಿ (ನಾ). ೧. ಸಿಡಿಯುವಿಕೆ ; ಸ್ಫೋಟ : "ಸಿಡಿಗೊಳ್ಳು' ಪರಾ. ೨. ಹಾರಿದ 


ಸಣ್ಣಚೂರು,- ಸಣ್ಣಕಣ ;ಸ್ಪುಲಿಂಗ : ಒಂದು ರತ್ನಮಂ ತೆಗೆದು ಸಿಲೆಯ ಮೇಲಿಟ್ಟು 
ಬೇಚೂಂದು ಸಿಲೆಯೊಳ್‌ ಪೊಯೈೆ ಸಿಡಿದ ಸಿಡಿಯೊಂದು ಗಳಹನ ನಡುನೊಸಲಂ 
ತಾಗಿ ಪರಿವ ನೆತ್ತರ ಪೊನಲಿಂ (ಪುಣ್ಕಾಸ್ತ. ೧೧-೨೦). [ಇ ಸಿಡಿ] 


ಸಿಡಿ (ನಾ). ೧. ಕಬ್ಬಿಣದ ಕೊಕ್ಕೆ : (8). ೨. ಹಳ್ಳಿಗಳ ವಾರ್ಷಿಕಹಬ್ಬಗಳಲ್ಲಿ 


ಗ್ರಾಮದೇವತೆಗೆ ಸಲ್ಲಿಸುವ ಒಂದು ಬಗೆಯ ಸೇವೆ ; ೫ ಎತ್ತಿನ ಗಾಡಿಯ 
ಮೇಲೆ ಬಾವಿಯಿಂದ ನೀರನ್ನೆತ್ತುವ ಏತದಂತಹ ಏತವನ್ನು ಹೂಡುತ್ತಾರೆ. 
ಆ ಏತದ ತುದಿಯಲ್ಲಿ ಎರಡು ಕಬ್ಬಿಣದ ಕೊಕ್ಕೆಗಳಿರುತ್ತವೆ. ದೇವರ 
ಗುಡಿಯ ಮುಂದೆ ಹೆಬ್ಬಾಗಿಲಿನ ಬಳಿ ಈ ಏತದ ಗಾಡಿ ನಿಂತಿರುತ್ತದೆ. 
ಹರಕೆ ಸಲ್ಲಿಸುವ ವ್ಯಕ್ತಿ ಅಲ್ಲಿಗೆ ಬಂದಾಗ ಏತವನ್ನು ಬಗ್ಗಿಸಿ ಅದರ 
ತುದಿಯಲ್ಲಿರುವ ಕೊಕ್ಕೆಗಳನ್ನು ಸೊಂಟಕ್ಕೆ ಚುಚ್ಚಿ ಅನಂತರ ಏತವನ್ನು 
ಮೇಲಕ್ಕೆ ಎತ್ತುತ್ತಾರೆ. ಹೀಗೆ ಎತ್ತಿ ಇಳಿಸಿಯಾದ ಮೇಲೆ (ಅದರಿಂದಾದ 
ಗಾಯಕ್ಕೆ ಔಷಧಿಹಾಕಿ) ಆ ವ್ಯಕ್ತಿಯನ್ನು ದೇವರ ಮುಂದೆ ಕರೆದುಕೊಂಡು 
ಹೋಗಿ ಪೂಜೆ ಮಾಡಿಸುತ್ತಾರೆ. ಇದು ಹಿಂದೆ ಸಿಡಿ ಆಡಿಸುತ್ತಿದ್ದ ವಿಧಾನ. 
ಈಗೀಗ ಸೊಂಟಕ್ಕೆ ಕಬ್ಬಿಣದ ಕೊಕ್ಕೆಗಳನ್ನು ಚುಚ್ಚುವ ಬದಲು 
ಬಟ್ಟೆಯನ್ನು ಸೊಂಟಕ್ಕೆ ಬಿಗಿದು ಸಿಡಿಕಂಬದ ಅಡ್ಡಮರಕ್ಕೆ ತೂಗುವಂತೆ 
ಕಟ್ಟುವ ಸೌಮೃವಿಧಾನಗಳು ರೂಢಿಗೆ ಬಂದಿವೆ : ತಿಂಗಳಿಗೆ ಒಂದು ಬಾರಿ 
ಉಚ್ಚಂಗಮ್ಮನಿಗೆ ಉತ್ಸವ , ವರುಷಕ್ಕೆ ಒಂದು ಬಾರಿ ಸಿಡಿ ಈ ಪ್ರಕಾರ ನಡೆಯುವಂತೆ 
ಏರ್ಪಾಡು ಮಾಡಿಸಿದ್ದನು (ಚತ್ರಪಾ. ೫೮); ಕನ್ನಡರಮಣಿಯರು ಧಾರಾಳವಾಗಿ 
ಅನುಸರಿಸಿದ ಸಿಡಿ, ಸಹಗಮನ , ಆನೇ ಕಾಲ ಹರಕೆ, ಜೋಹಾರ ಮುಂತಾದ 
ಕಠೋರವಾದ ಪದ್ಧತಿಗಳು ಅವರ ವೀರಜೀವನದ ಉಜೃಲತೆಯನ್ನು ಬೀರುತ್ತವೆ 
(ಕಮಿಂಚ, ೨೯). ೩. ಸಿಡಿಯಾಡಲು ಹರಸಿಕೊಂಡ ಗುಂಪು : ಏಳೂರ ಸಿಡಿ ಬಂದು 
ತಾನಾಕೆ ನಿಂತಾವು ತಾಯೂರ ಸಿಡಿ ಬರಲಿಲ್ಲಾ ದೊಡ್ಡಮ್ಮ ಕೋಡ್ಲಲ್ಲ ಹತ್ತೀ ದನಿ 
ತೋರೇ (ಹುಟ್ಟಹ. ೬೬). ೪. ಪ್ರಾಣಿಗಳನ್ನು ಹಿಡಿಯಲು ಬಳಸುವ ಸಾಧನ; 
ಕೊಕ್ಕೆ ಬಲೆ ಮುಂತಾದವು : ಆ ಬಲೆಯೊಳ್ತವೆ ಸಿಲ್ಕಿದೆಂ ಸಮಂತಾಖುಗೆ ಪಣ್ಣಿ 
ಪೋದ ಸಿಡಿಯೊಳ್ಳಿಗೆ ಬಿಟ್ಟ ಬಿಡಾಲನಂದದಿಂ (ಉದ್ಭಟ. ೬-೧೨೬); ಉರುಳು ಪಾಡಿ ಸಿಡಿ 
ಸೆಳೆಗಾಣ ಬೆಳ್ಳಾರ ತಡಿಕೆ ದೀವದ ಖಗಮೃಗಸಂತತಿಗೂಡಿ ನಡೆತಂದನಾ ವನಚರನು 
(ನೇಮಿಸಂ. ೨-೩೮); ಹಾಳು ಹೆಗ್ಗಣದ ಉಪದ್ರವವಂತೂ . . . ಎಷ್ಟು ಬೋನುಗಳನ್ನು 
ಮಾಡಿಕೊಂಡಾಗ್ಲೂ ಸಿಡಿ ಒಡ್ಡಿಕೊಂಡಾಗ್ಲೂ ಇದ್ದೇ ಇದೆ '(ಮುದ್ರಾಮಂ. ೧೧೬). 
೫. ಒಂದು ಬಗೆಯ ಆಯುಧ : ಒಡ್ಡಿದ ಸೂಲಂಗಿಗಳಿಂದೊಡ್ಡಿದ ಡೆಂಕಣಿಯ 
ಮೇಲೆ ಆಲುವ ಹೆಣ ಮತ್ತಡ್ಡಾಯುಧ ಸಿಡಿ ಗರಗಸ ಒಡ್ಡಿಹ ಮಾಜಂಬುಗಂಡ 
ನೃಪಕುಲತಿಲಕಂ (ನನ್ನಚಾ. ೪-೧೭೨). ೬. ಆನೆಯನ್ನು ಚೋದಿಸುವ ಸಾಧನ ; 
ಅಂಕುಶ : '"ಸಿಡಿ - ವಿಕೀರ್ಣೇ , ಸೂಕ್ಷ್ಮಾಯಸದಾಹಾಂತಗಜಕ್ರೋಧವಸ್ತುನೋ:'' 
(ಶಮಧಾ. ನ); ಸಿಡಿಯಂ ಕಂಡ ಸಿಂಧುರದಂತೆ ಕೆಳರ್ದು ಸೇನಾಸಮನ್ವಿತಂ ಪೊಅಮಟ್ಟು 
(ಮಹಾನೇ. ೭-೯೩ ವ). 

ಸಿಡಿ ಚುಚ್ಚಿಸಿಕೊಳ್ಳು ಎ (ಹರಕೆಯನ್ನು ಸಲ್ಲಿಸುವುದಕ್ಕಾಗಿ) ಸಿಡಿಕಂಬದ 
ಅಡ್ಡಮರಕ್ಕೆ ತೂಗುವಂತೆ ಇರುವ ಕಬ್ಬಿಣದ ಕೊಕ್ಕೆಯನ್ನು ಸೊಂಟಕ್ಕೆ 
ಚುಚ್ಚಿಸಿಕೊಂಡು ಸಿಡಿಯಾಡು : ಹತ್ತು ಹದಿನೆರಡು ವರ್ಷಗಳಿಗೊಮ್ಮೆ ತನ್ನ 


ಸಿಡ್ಮಿ ೮೫೩೨ 


ಸಿಡಿಮಜ್ಜಿಗೆ 
ಅಪೂರ್ವಉತ್ಸವಕಾಲದಲ್ಲಿ , ಜನ ಸಿಡಿ ಚುಚ್ಚಿಸಿಕೊಳ್ಳುವ ಉತ್ಸವ ಜರುಗಿಸಿ, ಭಕ್ತರು | | 
ಕೇಳಿದಂಥ ವರಗಳನ್ನು ಸಲ್ಲಿಸಿ, ಮೆರೆದ ಹಿರಿಯ ದೆವ್ವ ಕಲ್ಕುಡ (ಕುಡಿಕೂ. ೨). 

(ದೇ. ॥ ತಮಿ. ಚೆಟಿಲ್‌; ತುಳು. ಸಿಡಿ, ಸೆಡಿ; ತೆಲು. ಸಿಡಿ, ಸಿಡುಲು, ಸಿಳ್ಳು) 


ಸಿಡ್ಮಿ "ಸೀಡಿ' ನೋ. 


ತುಡಿತ : ಎರಡು ವಾರಗಳಿಂದ ಹಗಲೂ ರಾತ್ರಿ ಸಿಡಿರೋಮು ತಲೆಯನ್ನು ಬಿಗಿದಿದೆ, 

(ಸಿಡಿ *- ರೋಮು (ಆ ಜುಮ್ಮ್ಮು)) 

ಸಿಡಿತ (ನಾ). ೧. ಆಸ್ಫೋಟ : ಈ ಬಾಧೆಗಳಿಂದ ಗಣಿಗಳೊಳಗೆ ಸಿಡಿತವನ್ನು 
(Explosion) ತಪ್ಪಿಸಿ ಸಹಸ್ರಾರುಜನರ ಪ್ರಾಣಾಪಾಯವನ್ನು ಹೋಗಲಾಡಿಸುವುದು 


ತುಂಬಾ ಕಷ್ಟವಾಗಿದೆ (ಮನೋನಂ. ೧೦೦). 


ಸಿಡ್ಕಿ (ನಾ). ಮೆಟ್ಟಲು ; ಏಣಿ : 5 | ಹೇಗೆ, ಎಂದು ಕೆಲವರು ಚಿಂತಿಸುತ್ತಿದ್ದರು (ಎಜ್ಡಾಕ. ೭೩). ೨. ಯಾತನೆಯಿಂದ 
(4-- ಮರಾ. ಶಿಡೀ , ಶಿಢೀ, ಸಿಡೀ, ಸಿಢೀ; ಹಿಂ. ಸೀಢೀ./ ಪ್ರಾ. ಸಿಡ್ಡೀ./ ಸಂ. ಸ್ನಾಯುಗಳು ಮಿಡಿಯುವಿಕೆ , - ತುಡಿಯುವಿಕೆ : ಪೇರೇರುಗಳ ಕಿಚ್ಚು ಸಿಡಿತದಿಂ 
ಶ್ರೇಢೀ , ಶ್ರೇಣೀ) ತೆಣರುತಿರೆ ಹೋರಾಟ ಬಾಳ್ವೆಯಂ ಬೇದೆನ್ನುತ್ತಿತ್ತು (ಕಾಲೂರ. ೧೦೫-೨೧೩); ತಲೆಯ 


| 
ಸಿಡಿಂಗು (ನಾ). (2) : ಚಿರಕಾಲವಸುರನ ಸಿಡಿಂಗಿತ್ತು ಕೊಟ್ಟ ಜವ (ಪಾಠಾಂ. ಸಿಗಳ್ಳೆ | 
ಕೊಟ್ಟ ಜೇವಿತ್ತು] ಚಿರಕಾಲವಂಗಜನ ಬರ್ದುಗೆಯೊಳುಂ ಬಳಿಕ ಚಿರಕಾಲ ಬಸುಆ 
ಭಂಗದೊಳು ಮೇಣ್ವಿರಕಾಲ ಮಂಃ4ಲದಿ ಗಿರಿಜಾತೆಯ (ಮದೇಪು. ೧೩-೩). [7 [10 
ಸಿಡಿಂಬ "ಸಿಡುಂಬು' ನೋ. 
ಸಿಡಿಂಬು "ಸಿಡುಂಬು' ನೋ. 
ಸಿಡಿಕಂಬ (ನಾ). ಸಿಡಿಯಾಡಿಸಲು ನೆಟ್ಟ ಕಂಬ, - ಸನ್ನೆಗೋಲು : ದೇವರ 
ಗುಡಿಯ ಮುಂದೆ ಸಿಡಿಕಂಬದ ಬಳಿ ಸಾರಿಸಿ, ರಂಗೋಲಿ ಇಟ್ಟು, ಪೂಜೆ ಮಾಡಿದ 
ಒಂದು ಸ್ಥಳದಲ್ಲಿ ಬಂದು ನಿಂತು . . . ಅಬ್ಬರಿಸುತ್ತಾನೆ (ನನ್ನೂರು. ೬೪). 15 
(ಸಿಡಿ, 3- ಕಂಬ (ಆ ಕಂಭ)) 
ಸಿಡಿಕಲ್ಲು "ಸಿಡಿಗಲ್‌' ನೋ. | 
ಸಿಡಿಖಂಡ (ನಾ). ಹಾರಿದ ಮಾಂಸಖಂಡ : "ಸಿಡಿಖಂಡಂಗೊಳ್‌' ಪರಾ. | | 
[ಸಿಡ್ನಿ + ಖಂಡ] 
ಸಿಡಿಖಂಡಂಗೊಳ್‌ (ಕ್ರಿ). ಚಿಮ್ಮಿದ ಮಾಂಸಖಂಡವನ್ನು ತೆಗೆದುಕೊಳ್ಳು : [20 
ಅಡಗಿನ ಕಡುವೆಸನಿಗ ತಿನ್ನಡಗಂ ನಿನ್ನಡಗನೆಂದು ಪೇಸೇಟ್ಟ್‌ನೆಗಂ ಸಿಡಿಖಂಡಂ | 
ಗೊಂಡುಗಿಬಗಿದಿಡಿ(ದಿ]ಡಿದೆಡೆವಿಡದೆ ಕೂಲುಗೊಳ್ವರ್‌ ಬಾಯೊಳ್‌ (ಸುಕುಮಾ. ೧೧-೪೨). _ 
| 


ಸಿಡಿತಕ್ಕೆ ಮಲಶೋಧನೆಕೊಂಡ ಹಾಗೆ (ಗಾದೆ) 
ಸಿಡಿತಲೆ "ಸಿಡಿದಲೆ' ನೋ. 

ಸಿಡಿತಲೆಗೊಡು "ಸಿಡಿದಲೆಗೊಡು' ನೋ. 
| ಸಿಡಿದಲೆ , ಸಿಡಿತಲೆ (ನಾ). ೧. ದೇಹದಿಂದ ಬೇರೆಯಾಗಿ ಚಿಮ್ಮುತ್ತಿರುವ 
ತಲೆ; ದೇಹದಿಂದ ಬೇರ್ಪಟ್ಟ ತಲೆ : ತಮ್ಮಟೆಯಾಟಕ್ಕೆ ಬಾಯ್ವಚೆಗುಟ್ಟುವ 
ಸಿಡಿದಲೆಗಳುಮಂ (ಅರ್ದನೇ. ೫-೪೧ ವ); ಮತ್ತಮವರ ಪಸುಳೆಗಳ್‌ ಪಕ್ಕಿಯ 
ಸಿಡಿದಲೆಯೊಳ್‌ ತಿಲ್‌ಕಲ್ಲಾಟಮಂ . . . ತುಡುಂಕಿ ಪಿಡಿವೆಡೆಯೊಳ್‌ ಕೊಡಪುವ 
ಕೋಟ್‌ಯೆಅಂಕೆಯ ಪೊಯ್ಲಿಂ ನೆಗೆದ ದೂಳಿ ಕಣ್ಣೆ ಬೀಲ್‌ ಕಣ್ಮುಚ್ಚುವುದಉಿಂ 
ಕಣ್ಮುಚ್ಚಾಟಮಂ ಕಲ್ವರ್‌ (ಚಕವಂ. ೮-೧೨). ೨. ಸ್ವಾಮಿಭಕ್ತಿಯ ಕಾಣಿಕೆಯಾಗಿ 
ಸಂಕಲ್ಪದಂತೆ ತಲೆಯನ್ನು ಅರ್ಪಿಸುವಿಕೆ ,- ಬಲಿಯಾಗುವಿಕೆ : ಪೊಡೆವ 
ವೀರವಆೆಯ ಪಿಡಿವ ಬಿರುದಿನ ಕಾಳೆಯ ಸುತ್ತಿಅದ ಮುತ್ತಿನ ತಳೆಯ ತಲೆಗೆ 
ಮುಂದಲೆಯಾಗಿ ಲೆಂಕರ್ಕುಡುವ ಸಿಡಿದಲೆಯ ಸಹಗಮನಸಮುತ್ಸುಕತೆಯಿಂ ಕೈವಿಡಿಸೆ 
೩. ಸ್ವಾಮಿಭಕ್ತಿಯ ಕಾಣಿಕೆಯಾಗಿ ತಲೆಯನ್ನು 
ಅರ್ಪಿಸುವ ವೀರ : ಪವಡಿಸಿಹ ರಾಜನಂ ಪೊಡೆಯ ಸೀಳ್ತೆಪರಂತೆ ಕುನ್ನಿಗಳ್‌ ತಾವೆತ್ತ 
ಸಿಡಿದಲೆಗಳಿತ್ತೆನುತೆ ಬಲ ಮತ್ತೆ ಮೆತ್ತಿದುದು (ಪರಶು. ೧೩-೩೨). ಸಿಡಿತಲೆ : ೨. ಹೊನ್ನಿ 
ಸಿಡಿತಲೆಯಗೊಟ್ಟು ಸುರಲೋಕಪ್ರಾಪ್ತಿಯಾದಲ್ಲಿ ಚನ್ನಾ _)ರ್ಕಮುಳ್ಳನ್ನ XXX 

ಸ್ತಿರಸ್ಥಾಯಿಯಾಗಿ ನಿಲಿಸಿದ ಕಲ್ಲು (ಎಕ. 20, ಮೊಳಕಾ. ೧೨-೬; ಸು. 1215). 

(ಸಿಡಿ, * ತಲೆ, 
| ಸಿಡಿದಲೆಗುಡು "ಸಿಡಿದಲೆಗೊಡು' ನೋ. 

ಸಿಡಿದಲೆಗೊಡು , ಸಿಡಿತಲೆಗೊಡು , ಸಿಡಿದಲೆಗುಡು (ಕ್ರಿ). ೧. ತಲೆಯನ್ನು 
ಕತ್ತರಿಸು. : ಕಡಿದನು ಖಳರೆಚ್ಚ ಕೋಲ್ಲಳ ವಕ್ಷದೊಳಿಡಿದನೆಲ್ಲರಿಗೆ ಕೂರ್ಗಣೆಯ 
ಉಡಿದನು ಕಲಹಕಾತುರಿಯದ ದೈತ್ಮರ ಸಿಡಿದಲೆಗೊಟ್ಟನಾಹವದಿ (ಮೋಹತ. ೩೪-೧೧). 
30| ಸಿಡಿತಲೆಗೊಡು : ೨. ತಲೆಯನ್ನು ಕಾಣಿಕೆಯಾಗಿ ಅರ್ಪಿಸು : 
ಹೊಣೆಯನ್ನು ಹೊತ್ತವನು ಪ್ರಾಣವನ್ನು ಬಿಟ್ಟಾನು! ಸಿಡಿತಲೆಗೊಟ್ಟು ಮಾನವನ್ನು 


(ಸಿಡಿ 3- - ತೃ? 


(ಅನಂಪು. ೧೧-೭೪ ವ). 


(ಸಿಡಿಖಂಡ 4 ಕೊಳ್‌; 
ಸಿಡಿಗಂಟಿ (ನಾ). ಒಂದು ಬಗೆಯ ಮುಳ್ಳುಗಿಡದ ಪೊದೆ ,- ಹೊದರು : 
ಅಡವಿಯೊಳಗಲಅಸುವಡೆ ಸಿಡಿಗಂಟಿ ತಾನಲ್ಲ ಮಡುವಿನೊಳಗಜಸುವಡೆ ಮತ್ತ, |25 
ಮಂಡುಕವಲ್ಲ (ವಚಸಂ. ೪-೭). [ಸಿಡಿ, * ಕಂಟಿ] 
ಸಿಡಿಗನ್ನ (ನಾ). ಪ್ರಕಟವಾದ ಮೋಸ; ಬಹಿರಂಗವಾದ ಕಪಟ : ಅತಿ 
ಮೂರ್ಪನೆಂದು ಸಿಡಿಗನ್ನದೊಳು ಕಟಕಿಯೊಳು ಹದಿರೊಳಣಕದೊಳಾದಿಮಯ್ಕನಂ 
ನುಡಿದನವನು (ಸೋಮಚ. ೨-೧೧೧). (೩ಡಿ, + ಗನ್ನ। 
ಸಿಡಿಗಲ್‌ , ಸಿಡಿಕಲ್ಲು (ನಾ). ೧. ಚಿಮ್ಮುವ ಕಲ್ಲು :ನೆಗ್ಗಿ ಸಿಡಿಗಲ್ಲಳಿಂದೊರಗಿದವು 
ವ್ಯಾಪ್ರುಂಗಳು (ಪರಶು. ೨೧-೩೨). ಸಿಡಿಕಲ್ಲು : ೨. ಸಿಡಿತಲೆಯನ್ನು ಕೊಡಲು 


ಬಳಸುತ್ತಿದ್ದ ಕಲ್ಲು ,- ಶಿಲೆ (7?) : ಆ ಬಯಲುಸೀಮೆ ಮೂಡಲು ಸಿಡಕಲ್ಲು | ಕಾಪಾಡಿಕೊಂಡಾನು ! (ಸವತಿ ೪). ಸಿಡಿದಲೆಗುಡು : ೩. ಬಲಿಕೊಡು : ತಲೆ ಬೋಳಿಸಿ 
ಮೇರೆ ಬಡಗಲು ಪಡುವಲು ತೆಂಕಲು ಗವನಿ ಮೇರೆಯೊಳಗಾಗಿ ಬಸದಿಯ ೫೭ ಸಣ್ಣ ಶ್ರೀ | ಹೋತಂ ಸಿಡಿದಲೆ[ಪಾಶಾಂ. ಹೊಂತಂ ಮಿಡಿದಲೆ]ಗುಡುವರ್‌ (ಸಮಪ. ೯-೧೨೧). 


(ಎಕ. ೪11, ನಗರ. ೫೯-೧೬; 1066). (ಸಿಡಿ, + ಕಲ್‌] [ಸಿಡಿದಲೆ 4 ಕೊಡು 11 


ಸಿಡಿಗುಂಡು (ನಾ). ೧. ಎಸೆಯುವ ಕಲ್ಲು; ಬೀಸಿ ಚಿಮ್ಮುವ ಕಲ್ಲು: ls ಸಿಡಿನುಡಿ (ಕ್ರಿ). ಕೋಪದಿಂದ ನುಡಿ ;ರೇಗಿ ಮಾತನಾಡು : ಮಾಡಿಕೊಳ್ಳುವವರು 


ಖಗಮೃಗವ್ರಾತಮಂ ಪಾತಮಂ ಮಾಡಿದರ್ಕೂಡೆಕೂಡೆ ಸಿಡಿಗುಂಡು ಬಡಿಕೋಲ್ಲಳುಬುಬೆ | 
ಯಿಂದಿಜುಬೆಯಿಂದಿಡುಗವಣೆ ನೇಣುರಲ್ಲೊಲೆಗಳಿಂ ಬಲೆಗಳಿಂ (ಜೈಮಿಭಾ. ೨೮-೪೭). 
೨. ಫಿರಂಗಿಯಿಂದ ಹಾರುವ ಗುಂಡು : ಸಿಡಿಗುಂಡಿನೆದುರಿನಲಿ ಕೂರಸಿಗಳೆದುರಿನಲಿ 

. ಮುಂದಿಟ್ಟ ಕಾಲ ಹಿಂದೆಗೆಯದಳಿವವನು ಸತ್ಕಾಗ್ರಹಿ! (ಪಾಂಚಜ. ೨೦-೯). 


ವೈರಿಹಡಗುಗಳ ಮಗ್ಗುಲನ್ನು ಸೇರಿ ಅಲ್ಲಿ ಸಿಡಿಗುಂಡುಗಳನ್ನು (80805) ಕಟ್ಟಿ 


ನೋಡಿ ಮೆಚ್ಚಿದರಾಯಿತು ಎಂದು ತಡೆಯಲಾರದೆ ಸಿಡಿನುಡಿದಳು (ತೇಮೋಡ. ೧೦೩); 
ಇವಳು ಒಮ್ಮೆಯಾದರೂ ಸಿಡಿನುಡಿಯಬಾರದೆ? (ಕಪ್ಪುಹು. ೨೪). [ಸಿಡಿ, + ನುಡಿ] 


ಸಿಡಿಪಿಡಿ (ನಾ). ಕೋಪ ; ಅಸಹನೆ ; ಸಿಡಿಮಿಡಿ : ಏನೇ, ಹಾಗೆ ಸಿಡಿಪಿಡಿ ಸುರುವು 


ಮುಡಿಬಿಡ್ತೀಯಾ ಮನೆಗೆ ಬಂದ ಕೂಡಲೇ (ಹನ್ನೊಂದ. ೮೦); ಸರೋಜಳಲ್ಲಿ ಸಿಡಿಪಿಡಿ 
ತೋರಹತ್ತಿತ್ತು (ಭಾರಥಿ. ೧೫೬). 
ಒಡಿಪಿದಿ ಮಾಡು ಎ ಅಸಹನೆಯಿಂದ ವರ್ತಿಸು : ಹೆಂಡತಿ ಸಿಡಿಪಿಡಿಮಾಡತೊಡಗಿ 


೩. ಸ್ಫೋಟಕವಸ್ತು : ಜಲಗರ್ಭನಾವೆಗಳು . . . ನೀರಿನ ಕೆಳಕ್ಕೆ ಮುಣುಗಿ ಇ 


ಮರೆಯಾಗುತ್ತಿದ್ದುವು (ಬಾಲಪ್ರ. 1, ೭೬೬೬). (ಸಿಡಿ, * ಗುಂಡು] 
ಸಿಡಿಗೊಳ್ಳು (ಕ್ರಿ). ಸ್ಫೋಟಗೊಳ್ಳು; ಚೂರುಚೂರಾಗು : ಬೀಳುತಿರ್ದವು ಕೆಲವು 
ಉರಿಯೊಳಗೆ ಹೊಗೆಯೊಳಗೆ . . . ಬೀಳುತಿರ್ದುವು ಕೆಲವು ರುಣರುಣತ್ಕಾರದಿಂ 
ಶಿಖಿಯೊಳಗೆ ಸಿಡಿಗೊಂಡವು (ತುರಂಗ. ೬-೩೮). (ಸಿಡಿ + ಕೊಳ್ಳು (< ಕೊಳ್‌,)) 
ಸಿಡಿರೋಮು (ನಾ). ಸಿಡಿತದಿಂದೊಡಗೂಡಿದ ಜೋಮು; ಸ್ನಾಯುಗಳ 


ದಳು (ರಂಗರೋ. ೧೦೧). "ಸಿಡಿಮಿಡಿ' ಪರಾ. [೬ ಸಿಡಿ] 
ಸಿಡಿಬಲೆ "ಸಿಡಿವಲೆ' ನೋ. 
ಸಿಡಿಬು "ಸಿಡುಂಬು' ನೋ. 
45 | ಸಿಡಿಮಜ್ಜಿಗೆ (ನಾ). (ಬಾಣಂತಿಯರಿಗೆ ಬಡಿಸಲು) ಕಾದ ಬಿಳಿಕಲ್ಲು ಹಾಕಿ 
ಸಿಡಿಸಿ ಉಪ್ಪು , ಮೆಣಸು , ಅರಿಸಿನ ಮುಂತಾದುವುಗಳನ್ನು ಬೆರಸಿ 


ಸಿಡಿಮದ್ದು 


ಸಂಸ್ಕಾರಗೊಳಿಸಿದ ಮಜ್ಜಿಗೆ : ಮಜ್ಜಿಗೆಯೊಳಗೆ ಉಪ್ಪು ಶುಂಠಿಯ ತದಕುಟ್ಟಿ 
ಹಾಕಿ, ಒಂದು ಬಿಸಣಿಗೆಯಲಿ ಕಾಯಲೆತ್ತಿವೊಪ್ಪಚ್ಚಿ ಬೆಣ್ಣೆಯ ಹಾಕಿ, ಸಾಸಿವೆ, 
ಜೀರಿಗೆ , ಕರಿಬೇವು ಹಾಕಿ ತೊಳಸುತ್ತವೊಡೆಯದ ಮುನ್ನ ಎರೆದುಂಬುದೀಗ ಸಿಡಿಮಜ್ಜಿಗೆ 
(ಭೀಮಸೂ. ೨೯). "ಸಿಡಿಯಳೆ' ಪರಾ. (ಸಿಡಿ, 3" ಮಜ್ಜಿಗೆ] 

ಸಿಡಿಮದ್ದು (ನಾ). ೧. (ಬಂಡೆಯನ್ನು ಒಡೆಯಲು ಬಳಸುವ) ಸ್ಫೋಟಕ 
ವಸ್ತು ; ಡೈನಮೈಟು : ಸಿಡಿಮದ್ದಿನ ಪೇರುಂಡೆಯು ನಾನು ; ಸಿಡಿವ ಫಿರಂಗಿಯು 
ನಾನು (ಪಾಂಚಜ. ೧೬-೬); ಸಿಡಿಮದ್ದನ್ನು ಸಿಡಿಯಿಸಿ ಬೆಂಕಿಯಿಂದ ಸುತ್ತುಮುತ್ತು 
ಸುಡುವುದೂ ಸೃಷ್ಟಿಯೇ (ಸಾಹಿಜೀ. ೯). ೨. ಪಟಾಕಿ : ಬೀದಿಯ ತುಂಬಾ ಹುಡುಗರು 
ಸುಡುವ ಸಿಡಿಮದ್ದಿನ ಹಾವಳಿ (ರೂಢಿ). (ಸಿಡಿ 3- ಮದ್ದು (ಆ ಮರ್ದು)] 

ಸಿಡಿಮರ (ನಾ). ಇ ಸಿಡಿಕಂಬ : ಸಿಡಿಮರದ ಹತ್ತಿರ ಸಾರಿಸಿ, ರಂಗೋಲಿ ಇಟ್ಟು 
ಪೂಜೆ ಮಾಡಿದರು (ರೂಢಿ). [ಸಿಡಿ * ಮರ; 

ಸಿಡಿಮಿಡಿ (ನಾ). ೧. ಅಸಹನೆ; ಕೋಪ : ಸಿಡಿಮಿಡಿಯಿಂದಾಚರಿಸಲು ಬಾಲಕ 
(ಯೋಗಾಂಎ. ೨-೧೦); ಗಾಡಿಯವನು . . . ಸುತ್ತು ಹಾಕಿ ಹಾಕಿ ಕೊನೆಗೆ ಬೇಸತ್ತು 
ಸಿಡಿಮಿಡಿಯ ಸ್ವರದಲ್ಲಿ ನುಡಿದನು (ಇಪ್ಪಕ. ೩೩೧); ಸಿಡಿಮಿಡಿಗೆ ಬೆದರಿ ಬಗೆ ಸುಡುವ 
ಕಾಟಂ ಪಿರಿದು (ಉಲೂರ. ೧೦೯-೨೨೩). ೨. ಗಾಬರಿ; ತಳಮಳ: ""ಸಿಡಿಮಿಡಿಯೆನಲ್ಕೆ 
ತಳ್ಳಂಕಂ ತಾಂ'' (ಕಎಕಂ. ೨೫೩). ೩. ದುಃಖ; ವ್ಯಥೆ: "ಸಿಡಿಮಿಡಿಗೊಳ್‌' ಪರಾ. 

ಸಿಡಿಮಿಡಿ ಮಾಡು = ಅಸಹನೆಯಿಂದ ವರ್ತಿಸು; ಅಶಾಂತಸ್ತಿತಿಯಲ್ಲಿರು : 

ಕಚೇರಿಯಿಂದ ಸಿಡಿಮಿಡಿ ಮಾಡುತ್ತಲೆ ಕಿಟ್ಟಿ ಮನೆಗೆ ಬರುವುದು ಗಂಗವ್ವನ ಸಾಮಾನ್ಮ 
ಅನುಭವವಾಯಿತು (ಗಂಮೂಯು. ೩೧); ಹೋದವನು ಮುಂದೆ ತಿರುಗಿ ಬಂದ ಮೇಲೆ 
ಸಿಡಿಮಿಡಿ ಮಾಡಿ ಸರಿದು ಮಾತಾಡದೆ ಸುಮ್ಮನಿರಲು (ಕನ್ನಜಾ. ೧೧೮). ಸಿಡಿಮಿಡಿಯಾಗು = 
ಸಿಡಿಮಿಡಿಮಾಡು : ಪಡು(ಡ)ಗುಂ ಪೊರಳ್ಗುಂ (ಸಲೆ) ಸಿಡಿಮಿಡಿಯಕ್ಕುಂ 
ಬೆಮರ್ತುಮುಮ್ಮಳಿಸುಗುಂ . . . ಸುಭಿಕ್ಷಶೂಲೆ ಕೆರಳೊಡೆ ತುರಗಂ (ಅಶ್ವಶಾ. ೧೧-೪); 
ಗಂಡನು ತನ್ನ ಪ್ರೇಮವನ್ನು ಅವಳ ಮೇಲೆ ತೋರಿಸದೆ ಸಿಡಿಮಿಡಿಯಾಗಿ 
ವೈಮನಸ್ಸಿನಿಂದಿರಲು (ಕನ್ನಜಾ. ೧೦೧). [ಆ ಸಿಡಿ.! ತೆಲು. ಚಿಡಿಮುಡಿ , ಸಿಡಿಮುಡಿ] 


೮೫೩೩ 


10 


15 


ಸಿಡಿಮಿಡಿಗುಟ್ಟು (ಕ್ರಿ). ಅಸಮಾಧಾನವನ್ನು ವೃಕ್ತಪಡಿಸು; ಸಿಟ್ಟಿನಿಂದ [25 


ವರ್ತಿಸು : ಹಾಗ್ಮಾಕೆ ಮಾಡಿದೆಯೊ? ಅಂತ ಸಿಡಿಮಿಡಿಗುಟ್ಟುತ್ತಾ ಇದ್ದಾರೆ 
(ಮನೋನಂ. ೨೧೨); ಸಿಡಿಮಿಡಿಗುಟ್ಟಬಾರದಂತೆ ಬರೋದು ತಡವಾದರೇಂತ ತಿಳಿಸೇ 
ಬಿಡಿ (ವೈದ್ಯವಿ. ೮೯). [ಸಿಡಿಮಿಡಿ ೬ ಕುಟ್ಟು) 


ಸಿಡಿಮಿಡಿಗೆಯ್‌ (ಕ್ರಿ). ಅಸಮಾಧಾನ, ರೋಷಗಳನ್ನು ವ್ಯಕ್ತಪಡಿಸು; 
ಕ್ರೋಧಗೊಳ್ಳು : ಕೇಳಿ ಸಿಡಿಮಿಡಿಗೆಯ್ಕುತೆದ್ದು ನೃಪಾಲನೋಲಗವನು ವಿಸರ್ಜಿಸಿ 
(ಜೀವಂಚ. ೬-೭). (ಸಿಡಿಮಿಡಿ 1 ಕೆಯ್‌,) 


ಸಿಡಿಮಿಡಿಗೊಳ್‌, ಸಿಡಿಮಿಡಿಗೊಳು, ಸಿಡಿಮಿಡಿಗೊಳ್ಳು (ಕ್ರಿ). ೧. ಅಸಮಾಧಾನ 
ವನ್ನು ಹೊಂದು; ಅಸಹನೆಯಿಂದ ವರ್ತಿಸು: ಸಿಡಿಮಿಡಿಗೊಂಡು ತನ್ನ 
ಕಲುಷೋಗ್ರಕೃಶಾನುವೆ ತನ್ನ ದೇಹಮಂ ಸುಡೆ (ಪಂರಾಮಾ. ೧೪-೧೬೩); ಕೋಡಗಮಂ 
ಪುಲ್ಲೊಳ್‌ ಮುಚ್ಚೆ ಸಿಡಿಮಿಡಿಗೊಂಬಂತೆ ಸಿಡಿಮಿಡಿಗೊಳುತ್ತುಂ (ಧರ್ಮಾಮೃ. ೧-೧೫೬); 
ತಾರಾಚಳನಾಥನ ಘನವೈರಾಗ್ಮಕ್ಕಂಜಿ ನಡುಗಿ ಸಿಡಿಮಿಡಿಗೊಳ್ಳಳ್‌ (ಗಿಂಕ. ೫-೮೮). 
೨. ಗಾಬರಿಗೊಳ್ಳು; ತಬ್ಬಿಬ್ಬಾಗು : ಸಿಡಿಲ ಸೇತುವಿನಂತೆ ಜ್ವಾಲೆಯೆದ್ದುದ ನೋಡಿ 
ಸಿಡಿಮಿಡಿಗೊಂಡರತ್ತಿತ್ತ (ಭರಚ. ೨೯-೮೬). ೩. ದುಃಖಪಡು; ವೃಥೆಗೊಳ್ಳು : ಮುಡಿ 
ಮೊಲೆ ನಿತಂಬಭಾರಕ್ಕೆ ತೊಡೆ ನಡು ಕೊರಳ್‌ ಕಡಿವಂತಿರಾದಪ್ಪುದೇಗೆಯ್ದೆನೆಂದು 
ಸಿಡಿಮಿಡಿಗೊಂಬ ಮಾನಿನಿಯ ಭರವನಾಲಿಸಿ ನಿಲುವನವನೀಶ ಮರವಡಿಯೊಳು 
(ಹಚಕಾ. ೯-೨೮). ೪. (ಆಲಂ) ನಾಶವಾಗು; ಹಾಳಾಗು : ದೊಡ್ಡ ಹಂಚಿಟ್ಟು 
ಹುರಿದವೋಲ್‌ ಸೇನೆ ಸಿಡಿಮಿಡಿಗೊಂಡು ಬೇವ ಕಮರ್ವರಿಯಿತ್ತಜಾಂಡಕಂದು 
(ಚೆಬಪು. ೪೦-೧೫). ಸಿಡಿಮಿಡಿಗೊಳು : ೧. ಜವನ ಮಂತಣ ಸೂಲದಂತೆ ನೆಗೆದ 
ಕೊಂತದ ಕೂರ್ಮೊನೆಯ ಕೋಲಾಟಕ್ಕೆ ತಾರಗೆವಟ್ಟೆಯೊಳ್‌ ನಡೆವ ಬಿಜ್ಜೋದರಿಯರ್‌ 
ಪುಗಲಜ್‌ಯದೆ ಸಿಡಿಮಿಡಿಗೊಳುತ್ತಿರೆಯುಂ (ಕಬ್ಬಕಾ. ೨೮೮); ಮೃಡನಡಿಗೆ ಪೊಡಮಡುಗು 
ಪಾಲಂ ಕುಡಿಯದಿರ್ದಡೆ ನೋಡಿ ಕಡು ಸಿಡಿಮಿಡಿಗೊಳುತ್ತೋರಂತೆ ಚಿಂತಿಸುತಿರ್ಕು 


40 


4s 


ಸಿಡಿಲ್‌ 


1 


ಕೊಡಗೂಸು (ಬಸಪು ೧೪-೧೯). ಪ. ಪಿಡಿವೆತ್ತ ಕಳ್ಳನಂತೆ ಸಿಡಿಮಿಡಿಗೊಳುತಿರ್ದುಂ 

ಘಣಿಯ ಪಿಡಿದವಿವೇಕಿಮುರ್ಕಟನ ಮನಾಳ್ಕೆಯಿಂ 
ಸಿಡಿಮಿಡಿಗೊಳುತಿರ್ದರವರನಿಬರು (ಸಾಂದಪು. ೧೨-೮೪); ನೀರನೆಲ್‌ವ ನೀಜ್‌ಯರ 
ಲಾವಣ್ಕ್ಮಾಂಬುಪೂರದ ಸುಳಿಯೊಳು ಸಿಲುಕಿ ದಾರಿಗರತಿಸಿಡಿ[ಪಾಠಾಂ.ಡು]ಮಿಡಿಗೊಳು 
ತಂಗಜವೀರಗೊಡಲನೊಪ್ಪಿಸಿದರು (ರಾಮಎ. ೨-೭೬). ಸಿಡಿಮಿಡಿಗೊಳ್ಳು : 
೧. ಸಂತೋಷದಿಂದ ಆಡಿಕೊಂಡಿರುವ ಮಗುವು ಇದ್ದಕ್ಕಿದ್ದ ಹಾಗೆ ಸಿಡಿಮಿಡಿಗೊಳ್ಳುವುದು 
(ಗೃಹವಿ. ೧೪೩); ಅವನ ಹೆಂಡತಿ ಮೂಗಮ್ಮ . . . ಒಂದೊಂದು ಬಾರಿ ಸೊಸೆಯಂದಿರ 
ಮೇಲೆ ಸಿಡಿಮಿಡಿಗೊಳ್ಳುತ್ತಿದ್ದಳು (ನನ್ನೂರು. ೧೧೦). ೫. ತವಕಿಸು ; ಅವಸರಗೊಳ್ಳು : 
ಕಡಿವಾಣದಡಿ ನೊರೆ ಸುರಿಸುತ್ತ ಮುನ್ನುಗ್ಗಲು ಸಿಡಿಮಿಡಿಗೊಳ್ಳುತ್ತಿದ್ದ ಕಪ್ಪು 
ಹೊಳಪಿನ ಕುದುರೆಗಳ ಲಗಾಮನ್ನವನು ಬಹು ಪ್ರಯಾಸದಿಂದ ಹಿಡಿದುಕೊಂಡಿದ್ದನು 
(ಪುನರು. ೪೪೦). (ಸಿಡಿಮಿಡಿ 4 ಕೊಳ್‌) 

ಸಿಡಿಮಿಡಿಗೊಳು "ಸಿಡಿಮಿಡಿಗೊಳ್‌' ನೋ. 

ಸಿಡಿಮಿಡಿಗೊಳ್ಳು "ಸಿಡಿಮಿಡಿಗೊಳ್‌' ನೋ. 

ಸಿಡಿಮಿಡಿಯೋಗು "ಸಿಡಿಮಿಡಿವೋಗು' ನೋ. 

ಸಿಡಿಮಿಡಿವರ್‌ (ಕ್ರಿ). ೧. ಗಾಬರಿಗೊಳ್ಳು; ಚಡಪಡಿಸು : [ಗ]0ಗೆಯಂ 
ಮಾವಾಗಳ್‌ ನೆಗಟ್‌ ಬಂದು ಕಾಲಂ ಪಿಡಿದೊಡೆ ಬಿಡಿಸಲಜ್‌ಯದೆ ಸಿಡಿಮಿಡಿವಂದು 
. - - ಧನದೇವನಂ ಕರೆದೀ ನೆಗಟಂ ಬಿಡಿಸೆಂಬುದುಂ (ಸುಕುಮಾ. ೭-೧೬ ವ). ೨. ಅವಸರ 
ಪಡು; ತ್ವರೆಗೊಳ್ಳು; ತವಕಿಸು : ಯೌವನೋನ್ಮತ್ತೆಯರುಟ್ಟ ಪಟ್ಟಣಿಗೆಯ 
ನಿಜಿಯ ತುಜುಂಗಲಂ ನೆಗಪಿ ನುಣ್ಣೊಡೆಯ .ಚೆಲ್ಪಂ ನೋಡಲೆಂದು ಸಿಡಿಮಿಡಿವರ್ಪ 
ಕಾತರವಿಟರ ಕಣ್ಣೆ ಪಾರಣೆಯಂ ಮಾಡಿಸಿಯುಂ (ಚಂದ್ರಪು. ೮-೪ ವ). 

[ಸಿಡಿಮಿಡಿ 3- ಬರ್‌ (ಆ ವರ್‌)] 

ಸಿಡಿಮಿಡಿವೋಗು , ಸಿಡಿಮಿಡಿಯೋಗು (ಕ್ರಿ). ೧. ಸಿಟ್ಟು ಮಾಡಿಕೊಳ್ಳು ; 
ಅಸಮಾಧಾನ ಹೊಂದು; ಕೋಪಗೊಳ್ಳು : ಬಳ್ಳಿ ಮರನನು ಹಬ್ಬುವಂದದಿ 
ನಿಲ್ಲದಡರಲು ಬಳಿಕ ತಾ ತನ್ನಲ್ಲಿ ಸಿಡಿಮಿಡಿವೋಗುತಿರ್ದನು ಸಿದ್ದರಾಮಯ್ಯ 
(ಪ್ರಭುಲೀ. ೧೩-೩೩); ಸಿಡಿಮಿಡಿವೋಗುತ್ತಿದ್ದ ಸಿದ್ದರಾಮನನ್ನು ಕುರಿತು ಅಲ್ಲಮ . , . 
ಬುದ್ಧಿ ಹೇಳುತ್ತಾನೆ (ಶೂನ್ಮಕು. ೭೮). ಸಿಡಿಮಿಡಿಯೋಗು : ೨. ದುಃಖಪಡು; 
ವೃಥೆಗೊಳ್ಳು : ತನ್ನ ದೆಸೆಯಿಂದಾದ ಬಾಧಿತಭಿನ್ನಹೃದಯನು ಕನಸು ಕಳವಳಗನ್ನದಲಿ 
ತಲೆ ಸಿಕ್ಕಿ ಸಿಡಿಮಿಡಿಯೋದನಡಿಗಡಿಗೆ (ತೊರರಾ. ೬-೪೫-೧೨). 

[ಸಿಡಿಮಿಡಿ 4 ಪೋಗು, (ಆ ಪೋ,)) 

ಸಿಡಿಯಳೆ (ನಾ). ಎ ಸಿಡಿಮಜ್ಜಿಗೆ : ತಿಳಮಜ್ಜಿಗೆಯೊಳುಳ್ಳಿ ಶುಂಠಿ ಸೈಂಧವವಿಕ್ಕಿ 
ಕಳಸಿಗೆಯ ಕಾಸಿ ಜೀರಿಗೆ ಸಾಸುವೆಯನಿಕ್ಕಿ ಬಳಿಕದಂ ಹುಯ್ದುವೊಗ್ಗೆರಿಸಿ . . . 
ಬಿಳಿಯುಪ್ಪನಿಕ್ಕಿ ನೀರೋಗರಕೆ ಹಾಕಿ ಸಿಡಿಯಳೆಯ ಕೂಳಾಯಿತು (ಸೂಪಶಾ. ೩-೩೦). 

(ಸಿಡಿ, + ಅಳಿ] 

ಸಿಡಿಯಾಡು (ಕ್ರಿ). ಸಿಡಿಯನ್ನು ಆಚರಿಸು : ಹಳ್ಳಿಗಳಲ್ಲಿ ಈಗ ಸಿಡಿಯಾಡುವ 
ಸಂಪ್ರದಾಯಕ್ಕೂ ಹಿಂದೆ ಸಿಡಿತಲೆಯನ್ನು ಕೊಡುತ್ತಿದ್ದ ವಿಧಾನಕ್ಕೂ ಬಹಳ ವೃತ್ಕಾಸವಿದೆ 
(ಕಶಾಅ. ೩೦೧). [ಸಿಡ್ಮಿ + ಆಡು) 

ಸಿಡಿರೋಷ (ನಾ). ಅತಿಯಾದ ರೋಷ; ಅಧಿಕವಾದ ಕ್ರೋಧ : ಗುಡುಗುಡಿಪ 
ಸಿಡಿರೋಷಮುಕ್ಕಿ, ತಾಂ ನಿಂತ ಬಂಡೆಯನಾನೆಯೊರ್‌ಮುಂಡೆಯಂ ಗೆತ್ತು, 
ನಖವಜ್ರದಿಂದವ್ವಳಿಸೆ (ಶ್ರೀರಾಮಾ. ೬೨೫-೨೨೧). [ಸಿಡಿ + ರೋಷ] 

ಸಿಡಿಲ್‌ (ನಾ). ೧. ಚಿಮ್ಮು; ಸಿಡಿ : ಲವಣಾಂಬುರಾಶಿ ಕುಕ್ಕುಲಗುದಿವಲ್ಲಿ 
ಕೂಲ್ಲುದಿಯೆ ಮೇಲೆ ಸಿಡಿಲ್ತಗುಳಂತೆ . . . ಸಿಡಿದಲ್ಲಿಯ ಮುತ್ತುಗಳ್‌ 
(ಪಂಪಭಾ. ೧೧-೧೫೩); ಒಡವುಟ್ಟಿದನರಸಿಯನೆನ್ನೊಡವುಟ್ಟಿದರೆನ್ನದಬ್ಬೆಯೆಂದತ್ತಿಗೆ 
ಯೆಂದೊಡೆ ನಾಲಗೆಯಾತನ ತಲೆ ಸಿಡಿಲ್ಲು ಪಾಜೇಲ್ಲುಮೆನ್ನ ಪಾಣುಂಬಳೆಯೊಳ್‌ 
(ಶಾಂತಿಪು. ೬-೮೦); ಸಿಡಿಲ್ಲ ಸೀರ್ಪನಿಗಳೊಪ್ಪಿರೆ ಧೂಮದವೋಲ್‌ (ರಾಜಶೇ ೫-೬೯). 
೨. ನೆಗೆ; ಹಾರು : ದೆಸೆಗೆತ್ತಂ ಗಜಜುತ್ತುಮಿರ್ಪ ಪುಲಿಯಿಂ ನೀಳಾಭ್ರಮಂ 
ದಂತಿಗೆತ್ತು ಸಿಡಿಲ್ದಾಗಸಕೆಯ್ದೆ ಪಾಯ್ಚ ಪಲವುಂ ಸಿಂಗಂಗಳಿಂದೆ . . . ಕಾಮ್ಮಕವನಂ 


(ಪಶಂಚತಂ. ೧೮-೨೦); 


ಸಿಡಿಲ್‌ 


2 
ಮಾಡಿತ್ತತಿಪ್ರೀತಿಯಂ (ಪಂಪಭಾ. ೭-೨೬). ೩. ಚೆದರು ; ಹರಡು ; ಚೆಲ್ಲಾಪಿಲ್ಲಿಯಾಗು : 
""ಸಿಡಿಲ್‌ - ವಿಕೀರ್ಣೇ (ಎರಚು), ಮೇಘವಹ್ನಾಚ'' (ಶಮಧಾ). ೪. ಸೀಳು ; ಬಿರಿ: 
ತಚ್ಛಶಿಕಾಂತಶಿಳಾತಳಂ [ಸಿ][ಪಾಠಾಂ. ಸ|ಡಿಲ್ದಂದೊಡೆದತ್ತಿದೇಂ ಬಿಸಿದೊ ಬೇಟದ ಬೆಂಕೆ 


ಮೃಗಾಂಕವಕ್ತೈಯಾ (ಪಂಪಭಾ. ೫-೭); ಇಕ್ಕಿದ ಸೀಸಕಂ ಪಣಿಿದು ನೆತ್ತಿ ಸಿಡಿಲ್ಲೊಡೆದು | 


(ಕಬ್ಬಿಕಾ. ೨೮೦). ೫. ಹೊರಬೀಳು; ಹೊರಕ್ಕೆ ಬರು : ಇಜುಂಕಿದೆಐಂಕೆಯೊಳಗಣಿಂ 
ಸಿಡಿಲ್ಲು ದೈವವಶದಿಂ ಗಾಳಿಯೊಳ್‌ ತೆರಳ್ಲು ತಜಗೆಲೆಯ ರಾಶಿಯೊಳ್‌ ಪೋಗಿ ಬಿರ್ದು 
(ಕಾದಂಪೂ. ೧೮೫). ೬. ಸಡಿಲವಾಗು : ಎಡೆಯಣ್‌ದು ತೊಳಗುವಂತಿರೆ ಸಿಡಿಲ್ಲು 
ಪೊ £ಪೋತ ಯ್ತುಟ್ಟುದಾಗಳಂಗಜಕಲೆಯೊಳ್‌ (ಕಾವ್ಮಸಾ. ೬೫೮ ಶೂದ್ರಕ). ೭. ಆರ್ಭಟಿಸು; 
ಗರ್ಜಿಸು : ನೆಗಟ್ಟೆಯ ಗಾಂಡಿವಮಂ ತಗುಳ್ತು ಜೇವೊಡೆಯೆ ಸಿಡಿಲ್‌ ಸಿಡಿಲ್ಲು 
ಪೊಡೆವಂತೆವೊಲಾಯ್ತು (ಪಂಪಭಾ. ೮-೧೦೧); ಘೋರನಿರ್ಫೊೋಷಮುಣ್ಮಿದುದೆಂಬಂತೆ 
ಸಿಡಿಲ್‌ ಸಿಡಿಲ್ಲೆಜಗಿತಳೋ ಪೇಟ್‌ (ವಂಚತಂ. ೨೬-೬); ಕಲ್ಪಾಂತಕೃತಾಂತನಂತೆ 
ಮಾಮಸಕಂ ಮಸಗಿ ಪೊಡೆವ ಸಿಡಿಲಂತೆ ಸಿಡಿಲ್ಲು ಸಿಂಹಲಂಘನದಿಂದಂಬರಕ್ಕೆ ನೆಗೆದು 
(ಪಂರಾಮು. ೧೧-೧೪೩ ವ). ೮. ಕನಲು; ಕಿಡಿಕಿಡಿಯಾಗು : ಸಂಜಯನ ನುಡಿಗೆ 
ಫಣಿರಾಜಕೇತನಂ ಸಿಡಿಲ್ಲು (ಗದಾಯು. ೩-೨೨ ವ); ಸಿಂಹೋದರಂ ಘನರವಕ್ಕೆ ಸಿಡಿಲ್ಲ 
ಸಿಂಹದಂತೆ ಮುನಿದು (ಪಂರಾಮಾ. ೭-೫೨ ವ); ಸುಕೇಶಿನಿ ಕೇಳ್ದು ತುಂಬುರುಗೊಳ್ಳಿಯಂ 
ಕಂಬದೊಳ್ಳೊಯ್ದಂತೆ ಸಿಡಿಲ್ಲು (ಕಿಡಿಕಿಡಿವೋಗಿ] (ಧರ್ಮಾಮೃ. ೩-೪೮); ಸಿಡಿಲ್ಲುಗುವ 
ಸೊರ್ಕುನುಡಿ ಬಿಗಿವಿಡಿಯವೇ್ಕುಂ (ಬದ್ಧಪ್ರ. ೧೮-೩೮೧). 

ಸಿಡಿಲ್ಸ್‌, ಸಿಡಿಲು (ನಾ). (ಸಾಮಾನ್ಯವಾಗಿ ಮಳೆಗಾಲದಲ್ಲಿ) ಎರಡು 
ಮೋಡಗಳ ಗುಂಪಿನ ನಡುವಿನ ಘರ್ಷಣೆಯ ಫಲವಾಗಿ ಜೋರಾದ 
ಶಬ್ದದೊಂದಿಗೆ ಗೋಚರಿಸುವ ವಿದ್ಕುತ್ತ್ರವಾಹ : ಮೊಟೆದೆಟಗಿ ಕೊಳ್ಳ ಮಲೆ 
ಭೋರ್ಗರೆದೂದುವ ಗಾಳಿ ಸಿಡಿದು ಪೊಯ್ಯ ಸಿಡಿಲ್‌ ಕಾರಿರುಳೊಳಗುರ್ವಂ ಪಡೆದಿರೆ 
(ಆದಿಪು ೬-೩೨);ಸಿಡಿಲ ಪೊಡರ್ಪಾ ಕ್ಷಣದೊಳೆ ಕಿಡುವುದು. . . ಎನಲೇಂ ಕಿಡಿಕಿಡಿವೋದನೊ 
ಕೋಪತಾಪದಿಂ ಪವನಸುತಂ (ಪಂಠಾಮೂ. ೧೧-೧೪೧);ಮುಗಿಲ್ಲಳತಿಭರದಿಂ ಸಿಡಿಲ್ಮಿಂಚುಗಳ 
ಕೂಡೆ ಪೆರ್ಮಳೆಯನು ಸೂಸದು . . . ಅಚಲೇಂದ್ರತನುಜೆ ತಪಮಿರೆ ಬನದೊಳು 
(ಜೈಮಿಭಾ. ೧೫-೧೭). ಸಿಡಿಲು : ಬಯಲ ಸಿಡಿಲು ಹೊಯ್ದಡೆ ಹಿಂದೆ ಹೆಣನ 
ಸುಡುವರಿಲ್ಲ (ಅವಚಂ. ೬೭-೨೯೬); ಸಿಡಿಲು ಜಂಗಮವಾಯ್ತೊ ಪ್ರಳಯದ ಮೃಡನು 
ಬಾಲಕನಾದನೋ ಕೊಲೆಗಡಿಕನಹುದೋ ಕಂದ (ಕುವ್ಮಾದ್ರೋ. ೬-೪೮); ಗೊಳ್ಳೆಂದು 
ನಗೆಯ ತೆರೆನೊರೆಯುಕ್ಕೆ ಮಸಗಿತುತ್ಸಾಹದಿಂ ಪಾಂಡವದಳದ ಜಳಧಿ; ಸಿಡಿಲು 
ಕೋಲಾಡಿದುದು (ಚಿತ್ರಾಂಗ. ೭೭-೨೧೨೧). 

ಸಿಡಿಲಕಿಚ್ಚು ಎ ಸಿಡಿಲಿನಿಂದ ಉಂಟಾಗುವ ಬೆಂಕಿ; ಮೇಘಾಗ್ನಿ : ಸಿಡಿಲ ಕಿಚ್ಚಿನ 

ಬೇಗೆಯನಾಲೌಸಲ್‌ ಜಲಧರಸಂಕುಲಮಿರ್ಪ ತಾಣಂ (ಕಾದಂಉ. ೨೧೮). ಸಿಡಿಲ ಕಿಡಿ ವ 
ಮೇಘಾಗ್ನಿಯ ಕಣ; ಸ್ಫುಲಿಂಗ : ಸಿಡಿಲ ಕಿಡಿಯಂತೆಸೆವ ಕಣ್ಣು . . . 
ಮೃತ್ಯುವಿನ ಕಯ್ಕ ನಿಡಿಯ ನಾರಾಚದಗೆಯೆನಿಪ ಮೆಯ್‌ರೋಮತತಿ . . . ಮೆಚವ 
ಸೂಕರನಿರಲು (ಹಚಕಾ. ೬-೪). ಸಿಡಿಲ ಗರ್ಜನೆ ಎ ಸಿಡಿಲಿನ ಶಬ್ದ ,-- ಆರ್ಭಟ : 
ಕಕ್ಕಸದ ಸಿಡಿಲ ಗರ್ಜನೆಗಳಂ ಕಲ್ಪಾಂತಕುಕ್ಕುವಬ್ಬಿಗಳ ಪೆರ್ದೆಜೆಗಳ ಸುಘೋಷಮಂ 
ಮಿಕ್ಕುವು ಸಮಸ್ತವಾದ್ಮಧ್ವನಿಗಳು (ಜೈಮಿಭಾ. ೭-೩೧). ಸಿಡಿಲ ದನಿ ಇ. ಸಿಡಿಲ 
ಗರ್ಜನೆ : ಸಿಡಿಲ ದನಿಗೇಳ್ದ ಸಿಂಹಂ ಸಿಡಿಲ್ಲು ನೆಗೆವಂತೆ ಗಜಜ್‌ ಗರ್ಜಿಸಿ 
(ಪಂರಾಮಾ. ೮-೨೮). ಸಿಡಿಲ ಬಳಗ = ಒಂದಾದ ಮೇಲೆ ಒಂದರಂತೆ 
ಹೊಡೆಯುವ ಸಿಡಿಲು; ಸಿಡಿಲುಗಳ ಸಾಲು : ಪೌಳೋಮಾಪತಿ . . 
ವಿಳಯಕಾಳಾಂಬುದದಂತೆ ಮೊಟಗುಮಂ ಸಿಡಿಲ ಬಳಗಮನೊಳಕೊಂಡ ದ್ರೋಣ 
ಮಹಾದ್ರೋಣ ಪುಷ್ಕಳಾವರ್ತ ಸುವರ್ತಕಂಗಳೆಂಬ ಮುಗಿಲ್ಲಳಂ ಬೆಸಸಿದಾಗಳ್‌ 
(ಪಂಪಭಾ. ೫-೯೫ ವ); ಸಿಡಿಲ ಬಳಗಂಗಳಂ ಬಜಸಿಡಿಲ ಚಯಂ ಪೊಯ್ದ ತೆಟದೆ 
ವಾಹಕರಂದಿರ್ಪಡೆಯವರ್ಗಳೊಡನೆ ಪೊಯ್ದರ್‌ (ನೇಮಿಪು. ೧೧-೬೧). ಸಿಡಿಲ ಮ = 
ಸಣ್ಣ ಸಿಡಿಲು : ಆಲಿಕಲುಗಳು ಸಿಡಿಲ ಮಟ್‌ಗಳ ಮೇಲುವಾಯ್ದವು (ಕುವ್ಮಾಕ.೧೦-೨೬); 
ಸಿಡಿಲ ಮಟ್‌ ತಾ ಕಾರ್ಮುಕದೊಳುಗೃಡಿಸುವಂತಿರೆ ಢಣಢಣತ್ಮೃತಿ ಜಡಿಯೆ. . . ಅಡಸಿ 


ಬಂದುದು ಚಾಪವಾ ರಘುಭೂಪನಿದ್ದೆಡೆಗೆ (ತೊರರಾ. ೩-೬-೫೦). ಸಿಡಿಲ ಮಲಕ ಎ 


೮೫೩೪ 


ಎ 
ಲಾ 


20 


30 


35 


40 


4s 


ಸಿಡಿಲೇಲ್ಲ್‌ 


ಸಿಡಿಲಿನಿಂದ ಕೂಡಿದ ಮಳೆ; ಭಾರಿ ಮಳೆ : ಸಿಡಿಲ ಮಲಟ*ಯೆನಿಸಿ ಕಲ್‌ದರ್‌ ಬಿಡದೆ 
ಸರಲ್ಮಟೆಯಂ (ಜಗವಿ. ೧೮-೩೮). ಸಿಡಿಲ ಸರಿ ಎ. ಸಿಡಿಲ ಮಲೆ :ಸಿಡಿಲಸರಿ 
ಮೊಟಗುಗಳ ಮಟ್‌ . . . ಬಿಡದ ರಜನಿಗಳ ಮಲ್‌ಯೊಳ್‌ ಮಿಡುಕದೆ 
ಮರಮೊದಲೊಳಿರ್ದನಿರ್ಪವೊಲಚಳ೦ (ಅರ್ಧನೇ. ೪-೬೧). ಸಿಡಿಲು ಬಡಿ ಎ ಸಿಡಿಲು 
ತಾಕು : ದೇವಿಯನ್ನು ಸ್ಮರಿಸುತ್ತ ಮೇಲೆ ಹತ್ತುವಾಗ ಭಯಂಕರವಾದ ಸಿಡಿಲು 
ಬಡಿಯುತ್ತದೆ (ಸಂಸಕ. ೯೯). 
[ದೇ. ॥ ತುಳು. ತೆಡಿಲ್‌, ಶಿಡಿಲ್‌, ಸಿಡಿಲ್‌, ಸೆಡಿಲ್‌; ಕೊಡ. ತೆಡ್‌] 
ಸಿಡಿಲಂಕರಾಮ (ನಾ). ಒಬ್ಬಾತನ ಹೆಸರು : ಸಿಡಿಲಂಕರಾಮನ ಮಾಡಿಸಿದ 
ದೇಗುಲ ಸಿಡಿಲೇಶ್ವರಕ್ಕೆ (ಎಕ. ೫೬ ಹೊಳಲ್ಕೆ. ೨೩-೧೪; ೬). [ಸಿಡಿಲಂಕೃ 3- ರಾಮ] 
ಸಿಡಿಲಯ್ಯ (ನಾ). ಒಬ್ಬಾತನ ಹೆಸರು : ಶ್ರೀದಿವ್ಕಲಿಂಗಿಭಖಾರರ್ಗ್ಗೆ ಸೂದ್ರಕಯ್ಮಂ 
ಕಾಲ್ಲೆಖೆಯೆ ಸಿಡಿಲಯ್ಕಂ ಕಾಲಂ ಕಲ್ಪ (ಎಕ. ೫೭ ಹೊಳಲ್ಕೆ. ೨೩-೧೪; 968). 
(ಸಿಡಿಲ್‌, *- ಆಯ್ಕ 

ಸಿಡಿಲಿಂಗಳ (ನಾ). ಸಿಡಿಲಿನಿಂದುಂಟಾಗುವ ಬೆಂಕಿ ,- ಕಿಚ್ಚು : ಸಿಡಿಲಿಂಗಳದ 
ಜಂಗಳದಕ್ಷಿಯುಗಳಗಳ ಕುಲಿಶದಂಷ್ಟ ದ ವಿಕೃತವಕ್ತದ ವಿಲಯಭೈರವನಂತೆ 
ಮುಂದಕೆ ಸುಳಿಯಲು (ತೊರರಾ. ೩-೧-೮). (ಸಿಡಿಲ, + ಇಂಗಳ] 

ಸಿಡಿಲು "ಸಿಡಿಲ್ಕ್‌' ನೋ. 

ಸಿಡಿಲುಮರಿ (ನಾ). ೧. ಮಿಂಚು : ಸಿಡಿಲುಮರಿಯೆಂದರೆ "ಮಿಂಚು' ಎಂಬ ಅರ್ಥ 
(ಪಾರ್ತಿಸು.೧೩). ೨. (ಆಲಂ) ಬಹಳ ಚೂಟಿಯಾದ ವ್ಯಕ್ತಿ : ಇಡೀ ಮದುವೆ 
ಮನೆಯಲ್ಲಿ ಆ ಸಿಡಿಲುಮರಿಯ ಓಡಾಟ ಹೇಳತೀರದು. ಎಲ್ಲ ಕೆಲಸಕ್ಕೂ ಅವನೇ 
ಮುಂದು (ರೂಢಿ). [ಸಿಡಿಲು (ಆ ಸಿಡಿಲ್ಕ್‌) 4 ಮರಿ (ಆ ಮಣಿ)) 

ಸಿಡಿಲುವಲೆ (ನಾ). ಒಂದು ಬಗೆಯ ಬಲೆ : ಕಣ್ಣಿವಲೆ ಸಿಡಿಲುವಲೆ , . . 
ಮರೆವಲೆಗಳಿರ್ದುವಾ ಶಬರರಲ್ಲಿ (ಸಿದ್ದೇಪು. ೮-೬); ಸಿಡಿಲುವಲೆ ಹಾಸುವಲೆ 
ಬೀಸುವಲೆ ಚಕ್ಕನೆಯೆಳೆವ ವಲೆ ಮೊದಲಾದ ಪರಿಪರಿಯ ವಲೆಸಮೂಹವ ನೋಡುತೆ 
(ನವಮೋ. ೧೬-೨೦). [ಸಿಡಿಲು (ಆ ಸಿಡಿಲ್ಮ್‌) ೬ ಬಲೆ] 

ಸಿಡಿಲುಹೊಡೆ "ಸಿಡಿಲ್ಬೊಡೆ' ನೋ. 

ಸಿಡಿಲೆರಗು "ಸಿಡಿಲೆಗು' ನೋ. 

ಸಿಡಿಲೇಆಗು, ಸಿಡಿಲೆರಗು (ಕ್ರಿ). ಸಿಡಿಲು ಅಪ್ಪಳಿಸು ,- ಬಡಿ; ಸಿಡಿಲುಹೊಡೆ : 
ದುರ್ಯೋಧನಂ . . . ಸಿಡಿಲೆಜಗುವಂತೆ ಭೋರೆಂದೊಡನೆಅಗಿ ಮಹೋಗ್ರ 
ಘನಗದಾಪರಿಘದಿನಾ[ರ್ದೆಡೆ]ಗಿಡೆ ಪೊಯ್ದೊಡೆ ಭೀಮಂ ಕೆಡೆದಂ (ಪಂಪಭಾ. ೧೩-೯೫); 
ಸೂಳವಿಸಿದವು ಲಗ್ಗೆಯಲಿ ನಿಸ್ಸಾಳತತಿ ಸಿಡಿಲೆಟಗಿತೆನಲು (ಕುವ್ಮಾದ್ರೋ ೪-೫೨); ನರಸಿಂಹ 
ನಡುವಜ್ರಗಂಬವನೊಡೆದು ಘುಡುಘುಡಿಸುತ ಪೊಆಅಮಟ್ಟಂತೆ ಮಹದಾದಿ ಸಿಡಿಲೆಅಗಿ 
ದುವು (ಮೋಹತ. ೪-೩೪). ಸಿಡಿಲೆರಗು : ಲಗ್ನಪತ್ರಿಕೆ ಓದಿದೆ. ತಲೆಗೆ ಸಿಡಿಲೆರಗಿ 
ದಂತಾಯಿತು (ರಾಮಾನೆ. ೬೯). [ಸಿಡಿಲ್ಕ್‌ + ಎಆಗು,] 

ಸಿಡಿಲೇಳಿಗೆ "ಸಿಡಿಲೇಟ್ಸ್‌' ನೋ. 

ಸಿಡಿಲೇಳ್ಗೆ 'ಸಿಡಿಲೇಟ್ಗೆ' ನೋ. 

ಸಿಡಿಲೇಟ್ಸ್‌ , ಸಿಡಿಲೇಳಿಗೆ , ಸಿಡಿಲೇಳ್ಗೆ (ನಾ). ಸಿಡಿಲಿನ ವೇಗ ,- ರಭಸ: 
ಅವಂ ಮೊಲಗಿ ಸಿಡಿಲ್ಲದೊಂದು ಸಿಡಿಲೇಬ್ಗೆಯಿನೆಯ್ತರೆ (ಪಂಪಭಾ. ೩-೧೬); ಮೊಲೆದು 
ಹಿತೋಪದೇಶಮನೆ ಕೇಳಲೊಡಂ ಸಿಡಿಲೇಟ್ಲೆಯೆರ್ದು . . . ಗುರುಸಂಕುಳಮಂ 
ಮಂೆದಿಂತು ಮಮ್ಮಲಂ ಮಖಲುಗಿಪರಲ್ಲೆ ತಮ್ಮ ನಿಜಗರ್ವದೆ ಮಾಯ್ದ ನೃಪರ್‌ 
(ಕಾದಂಪು. ೫೪೪). ಸಿಡಿಲೇಳಿಗೆ : ಕೇಳಿ ಸಿಡಿಲೇಳಿಗೆಯಲೆದ್ದು ನೃಪಾಲಕರು ಗಜಬಜಿಸಿ 
ರಭಸದೊಳೋಲಗವ ಹೊಅವಂಟು ನಡೆದರು (ಕುವ್ಕಾವಿ. ೪-೪೧); ಅದ್ರಿಗಳ ಹೆಡತಲೆ 
ಸೀಳೆ ಸಿಡಿಲೇಳಿಗೆಯಲೆದ್ದವು ವಿವಿಧವಾದ್ಮರವ (ಕುವ್ಮಾದ್ರೋ. ೧-೪). ಸಿಡಿಲೇಳ್ದೆ : 
ಅನ್ತು ಸಿಡಿಬಲೆಯು ಸಿಡಿ!ಲೇಳ್ಗೆ1ಯುಮಿಪ್ಪಂತಿರ್ದ್ಹ ಕುಂದುಗೊಳದ ಕಲಿಗೊಡಗೆ 
ಕಲಿಗಳಂಕುಸಂ ಕಾಮದೇವನೆತ್ತಲುತ್ತವಳನಾಗಿಪ್ಪುದುಂ (ಸೌ 70, ೧೨೬-೫; 1166); 
ಕೊನೆಮುಸೆ ಕೆತ್ತೆ ಸಿಡಿಲೇಳ್ಸೆಯಿಂದಂ ಕರಂ ನಡೆ ತೋಜು ತೋಜು ಕೊಂಡವನೆನುತ್ತಿರಲು 
(ನಂಬರ. ೧೭-೧೭೦). (ಸಿಡಿಲ್ಮ್‌ + ಏಟ್ಸೆ) 


ಸಿಡಿಲೊಬ್ಬುಳಿ ೮೫೩೫ ಸಿಡುಕ್ಕು 


ಸಿಡಿಲೊಬ್ಬುಳಿ (ನಾ). ಸಿಡಿಲುಗಳ ಸಮೂಹ : ತಿವಿದ ಸಿಡಿಲೊಬ್ಬುಳಿಯೊ ; 1 ಯಾಗುತ್ತಿದ್ದರು.(ಆಲಸೂ. ೪೦. ಸಿಡಿಸಿಡಿಸಿಟ್ಟು ವ ಅಧಿಕವಾದ ಸಿಟ್ಟು; ಉಗ್ರಕೋಪ : 
ಪ್ರಳಯದ ಜವನ ನೆರವಿಯೊ . . . ಎನೆ ಸೈಂದವನ ಕಾಹಿನ ಜಗ | ಭೀಮನು ಪ್ರಳಯೋಗ್ರಾಂತಕನಂತೆ ಸಿಡಿಸಿಡಿಸಿಟ್ಟಿನಲಿದ್ದಾನೆ (ಸಾಹಿಸಂ. ೧೦೩). | ಸಿಡಿ) 


ತಿಡಿಯನುಗುಳಿದವು (ಕುವ್ಕಾದ್ರೋ. ೯-೨೫). ಸಿಡಿಸಿಡಿವೋಗು (ಕ್ರಿ). ಕೋಪಗೊಳ್ಳು; ರೇಗು : ಸಿಡಸಿಡಯೋ(ವೋಗಗಿ ಕಣ್ಣಡರೆ 
(ಸಿಡಿಲು (< ಸಿಡಿಲ್ಮ್‌) *- ಒಬ್ಬುಳಿ (ಆ ಒರ್ವುಳಿ)) ಕೆಂಪವನುದ್ದತನಪ್ಪಂ (ಮಹಾನೇ. ೫-೭೫). (ಸಿಡಿಸಿಡ್ಕಿ 4 ಪೋಗು (ಆ ಪೋ) 

ಸಿಡಿಲ್ಲೆಂಡ (ನಾ). ವ ಸಿಡಿಲಿಂಗಳ : ಸಿಡಿಲ್ಲೆಂಡವೆಂಬಂತು ಕಣ್ಗಳ್‌ ಕಡುಗೆಂಪಂ |5 | ಸಿಡಿಸು (ಕ್ರಿ). ೧. ನೀರು, ಮಣ್ಣು ಮುಂತಾದುವನ್ನು ಮೇಲೆ ಚಿಮ್ಮುವಂತೆ 

ತಾಳ್ವೆ (ಜಗವಿ. ೧೩-೬೯). (ಸಿಡಿಲ, + ಕೆಂಡ] ಮಾಡು ,- ಚಿಮ್ಮಿಸು : ಕೊಳಚೇ ಮೇಲೆ ಹೆಂಟೆ ಹಾಕಿ, ಮೋರೇ ಮೇಲೆ 

ಸಿಡಿಲ್ತರ್‌ (ಕ್ರಿ). ಹಾರಿ ಬರು; ಚಿಮ್ಮಿ ಬರು : ಸಂಪುಟಂ ಪತ್ತುಗೆವಿಟ್ಟೋರಂದದಿಂ ಸಿಡಿಸಿಕೊಂಡಂತೆ (ಗಾದ). ೨. ಸಿಂಪಡಿಸು; ಚಿಮುಕಿಸು : ಅಲ್ಲಿ ಗಂಗೋದಕವನ್ನು 

ಸಿಂಪುಗಳುಗುಟ್‌ ಸಿಡಿಲ್ಲಂದ ಮುಕ್ತಾಫಲಶ್ರೇಣಿಗಳಿಂದಂ ಪಶ್ಚಿಮಾಂಭೋಧಿಯ ಸಿಡಿಸಿ, ಆ ಸ್ಥಳವನ್ನು ಶುದ್ಧಮಾಡಿದರು (ಮುಂಬಯಿ. ೫-೬೧). (ಸಿಡಿ * -ಸು) 


ಪುಳಿನಚಯಂ ಬೆಳ್ಳನಾಳ್ವಿರ್ದುವಾಗಳ್‌ (ಕಾದಂಪೂ. ೧೪೨). (ಸಿಡಿಲ್ಕ್‌ 4 ತರ್‌! ಸಿಡಿಹಾಯ್‌ (ಕ್ರಿ). (ಸಸ್ಮಗಳಿಗೆ) ರೋಗ ತಗಲು ,- ಅಂಟು : ನೀರು ಬಹಳ 
ಸಿಡಿಲ್ದನಿ (ನಾ). ಸಿಡಿಲು ಬಡಿಯುವಾಗ ಉಂಟಾಗುವ ಶಬ್ದ : ಘುಡುಘಪುಡು |10| ದೂರ ಇರುವ ತೆವರುಕಟ್ಟುಭೂಮಿಯಲ್ಲಿ ಮಾವಿನ ಗಿಡಗಳನ್ನು ಬೆಳಿಸಿದರೆ ಕೆಲವು 


ಚಿಳಿಲಿಟಿಲೆಂದುಗ್ರಡದ ಸಿಡಿಲ್ದನಿಯೆ ಪೊಡೆಯೆ ಗಗನಸ್ತಳದಿಂದೆ . . . ಎಡೆಎಿಡದಿಳಿ ವರ್ಷಕ್ಕೆ ಸಿಡಿಹಾಯ್ದು ಒಣಗಿಹೋಗುವವು (ಕೃಷಿಪ್ರ ೧೪೦). 
ವಾಲಿವರಲ ಮಳೆ ಬಗೆಗೊಳಿಕುಂ (ರಾಜಶೇ. ೮-೧೧೩). [ಸಿಡಿಲ್ಮ್‌ + ದನಿ] [ಸಿಡಿ (< ಸೀಡಿ) + ಹಾಯ್‌, (< ಪಾಯ್‌, )] 


ಸಿಡಿಲ್ಮ (ನಾ). ಸಿಡಿಲಿನ ಆರ್ಭಟದಿಂದೊಡಗೂಡಿದ ಮಳೆ; ಭಾರಿಮಳೆ : ಸಿಡಿಹು (ನಾ). ಆತಂಕ; ಕಳವಳ : ಸಿಡಿಹಿನಿಂ ನೋಡಿ ಪಕ್ಕವ ಬಿದಿರ್ದು ಬೆದಟುತ್ತೆ 
ಮೂಲೆಗೊಳುತ್ತುಮೊತ್ತರಿಸಿ ಪಾಯ್ದ ಸರಲ್ಲಳಿನುಣ್ಮಿ ವಿಸ್ತುಲಿಂಗಾಲಿ ಬರಲ್‌ ಸರಲ್ಮಲ್‌ ನಡುಗೊಂಬನೇಜ್‌ ಸುಸ್ಟರಗಳಿಂ ಧ್ವನಿಗೆಯ್ವ ಪಡಿಯಲೂಾಂಕಿತವಕ್ಕಿ ಪೌಸರದೊಳಿಹವು 
ಸಿಡಿಲ್ಮಟ್‌ಯಂ ಗೆಲೆವಂದುದೆಂಬಿನಂ (ಜಗವ. ೧೩-೭೭). (ಸಿಡಿಲ್ಮ್‌ * ಮಲೆ) [15 |. (ಪ್ರಭುಪು ೩-೧೯). (ಸಿಡ್ಕಿತೆ-ಹ್ಮು (ಆ-ಷ್ಟು)] 

ಸಿಡಿಲ್ವೆಳಗು (ನಾ). ಸಿಡಿಲು ಬಡಿಯುವ ಮೊದಲು ತೋರುವ ಬೆಳಕು; ಸಿಡುಂಬು , ಸಿಡಿಂಬ , ಸಿಡಿಂಬು , ಸಿಡಿಬು , ಸಿಮಿಂಬು (ನಾ). ೧. ದಟ್ಟವಾದ 


ಮಿಂಚು : ""ತಾಂ ಮುಗಿಲ್ಲಿಚ್ಚು ಸಿಡಿಲ್ವಳಗದು ನೋಡಲು ತಾಂ(!ಪಾತಾಂ. ಮೆಳೆ ,-- ಹೊದರು : ಅಳವಿಗಲ್‌ಯೆ ಬಳೆದು ಪುದುಂಗೊಳಿಸಿದ ಬಿದಿರ 
ಸಿಡುಂಬನೆಡೆಗೊಳೆ ಕಡಿವ ಪೋಡುಂಗಾಅನಂತೆ (ಪಂಪಭಾ. ೧೨-೧೬೭ ವ); ಬಿದಿರ 
ಸಿಡುಂಬಿನೊಳ್‌ ಗಜಜ್‌ ಗರ್ಜಿಸಿ ಪೆರ್ವುಲಿ ಪಾಯೆ (ಮಲ್ಲಿಪು. ೧೦-೭೩); ನಿತ್ಯಬಿಂದುಗೆ- 


ಶಾರ್ಮುಗಿಲ್ಲಿಚ್ಚು ಸಿಡಿಲ್‌ ಮುಗಿಲೈೆಳಗು ಮಿಂಚದು] ಸೋನೆಗೆ ನಾಮಂ ತಂದಲ್‌'' 
(ಚತುನಿ. ೧೧೯). [ಸಿಡಿಲ್‌, + ಬೆಳಗ್ಗು) 


| 
ಸಿಡಿಲ್ಟೊಡೆ, ಸಿಡಿಲುಹೊಡೆ (ಕ್ರಿ). ೧. ಸಿಡಿಲು ಬಡಿ,- ಅಪ್ಪಳಿಸು: ಬೆಡಂಗು , ಕಡಂಗು . . . ಸಿಡುಂಬು , ಸೆಅಂಗು (ಶಮದ. ೩೬ ಪ್ರಯೋ); ಸಿಡುಂಬು ಮೆಳೆ 
ನಿನಗಾಯಬ್ಬೆಯೊಡೆಯಳೆಂಬುದಂ ಪೇಟ್ಟುದುಮದಂ ಕೇಳ್ದು ತೊಟ್ಟನೆ ನೆತ್ತಿಯಂ ಬಳ್ಳಿ . . . ನಾನಲ್ಲಳೊಳೆಡೆವಿಡದೋಡಿತ್ತು ಪಂದಿ ಜವದಿಂದಾಗಳ್‌ (ಶಬಶಂ. ೪-೨೩). 
ಸಿಡಿಲ್ಕೊಡೆದಂತಾಗೆ (ಕಾದಂಉ. ೭೩೯). ಸಿಡಿಲುಹೊಡೆ : ೧. ಬ್ಲಾಂಡಿಂಗ್ಸ್‌ ೨. (ಮುಳ್ಳುಗಳಿರುವ) ಮರ; ವೃಕ್ಷ : "'ಸಿಡುಂಬೆಂದು ಕುಜಂ'' 
ಸಿಡಿಲುಹೊಡೆದವನಂತೆ ಹಾರಿ ಬಿದ್ದ (ಯೋಧಪು. ೨೬). ೨. ಇಂದ್ರನ ವಜ್ರಾಯುಧದ (ಕಶಸಾ. ೭೩-೬೫೯). ಸಿಡಿ೦ಬ : ೧. ನಾನಲುಮಂ ಬಾನಲುಮಂ ಸಿ(ಪಾಠಾಂ. ಸ) 
ಹೊಡೆತ ಬೀಳು : ಸಿಡಿಲುಹೊಡೆದುಚ್ಚಳಿಸಿದುರದುಗ್ಗಡದ ಗಾಯದ . . . ಡಿಂಬಮನಿಡಿಂಬಮಂ . . . ಕಳೆದು ಪೋಗಿ (ಲೀಲಾಮ ೬-೧೪ ವ). ಸಿಡಿಂಬು : ೧. 
ದಡಿಗರಕ್ಕಸರಾಯರಿದ್ದುದು ಕೋಟಿಸಂಖೈಯಲಿ (ತೊರರಾ. ೩-೭-೫). 25 | ನಟ್ಟ ಕೂರ್ಗಣೆಯ ಬಿಣ್ಣೊಟೌಯಿಂದೆ ಬಟಲ್ಲನುರ್ವಿ ಪೆರ್ವಿದಿರ ಸಿಡಿಂಬಿನೊಳ್‌ 
(ಸಡಿಲ್ಸ್‌ + ಪೊಡೆ] ಪುದಿದದೊಂದು ಕುಳಾಚಳದಂತೆ ಸಿಂಧುಜಂ (ಪಂಪಭಾ. ೧೧-೪೫). ಸಿಡಿಬು : ೧. 
ಸಿಡಿಲ್ಲಿಡಿ (ಕ್ರಿ). ಸಿಡಿಲು ಚಿಮ್ಮು ,- ಸ್ಫೋಟಿಸು : ಇಟ್ಟೊಡೆ . . . ಮಹಾ ""ಪ್ರತಾನೇ ಇ ಸಿಡಿಬನುಳ್ಳ (ಶಾಖಿಯುಪಶಾಖೆ ಗಂಡುಗಳನುಳ್ಳ), ವಂಶೇ ವ ಬಿದಿರೊಳ್‌'' 
ನೈಷ್ಣವಾಸ್ತ್ರಮಂ ಗಾಂಗೇಯಂ ತೊಟ್ಟಿಸುವುದುಮೆರಡುಂ ಕಿಡಿಗುಟ್ಟಿ ಸಿಡಿಲ್ಲಿಡಿಯೆ (ನೀತಿವಾ. ೨೯-೩೭). ಸಿಯ೦ಬು : ೧. ಮಿಸುಗುವ ಸಿಜುಂಬಿನಿಂದೆಡೆವಿಡದಿಲುಂಬಿ 
ಪೋರ್ದುವಂಬರತಳದೊಳ್‌ (ಪಂಪಭಾ. ೧೧-೨೨). (ಸಿಡಿಲ್ಮ್‌ 1 ಸಿಡಿ] ನಿಂದೊಸರ್ವೊಜ್ಜರಂಗಳಿಂದೆ . . . ಮೆಲ್‌ವರಣ್ಮಂಬೊಕ್ಕನು (ಚೇರಮ. ೧೦-೧೬). 
ಸಿಡಿವನಿ (ನಾ). ಮೇಲಕ್ಕೆ ಚಿಮ್ಮುವ ಹನಿ ,-- ತೊಟ್ಟು : ಕಡಲ ಸಿಡಿವನಿಯೊ |30 | ಸಿಡುಕ, ಸೀಡಕ (ನಾ). ೧. ಸಿಟ್ಟುಮಾಡಿಕೊಳ್ಳುವ ಸ್ವಭಾವದವನು; 
ಮೇಘಾವಳಿಯ ತತ್ತಿಗಳೊ . . . ಎನೆ ತಾರಾಳಿ ನೆಗೆದವು (ಸೋಮಬೆ. ವರಿ. ೨೦೬); ಕೋಪಿಷ್ಠ : ನಾವು ಸಾಮಾನ್ಯವಾಗಿ ಎಂಥವನನ್ನು ಸಿಡುಕ, ಮುಖಗೇಡಿ . . . ಜೊತೆ 
ಎಡಬಲದ ಚಾಮರದ ಗಾಳಿಯ ತಡೆವ ಚಾರುವೃಜನದಮೃತದ ಸಿಡಿವನಿಯ . . . ಬೇಡದ ಗೊಡ್ಡು - ಎಂದು ಕರೆಯುತ್ತೇವೆಯೋ ಅಂಥವನು ಸಹ ಸಮಾಜ 
ಪರಮೈಶ್ಚರ್ಯದಲಿ ರಂಜಿಸಿದನಸುರಾರಿ (ನಿಭಾಗ. ೪-೪-೧೪). [ಸಿಡಿ * ಪನ್ನಿ] ಸಂಬಂಧಗಳನ್ನು ಒಂದೆರಡನ್ನಾದರೂ ಉಳಿಸಿಕೊಂಡಿರುತ್ತಾನೆ (ರಾಜ್ಮಶಾ. ೩೭); ಅವನು 
ಸಿಡಿವಲೆ, ಸಿಡಿಬಲೆ (ನಾ). ಒಂದು ಬಗೆಯ ಬಲೆ : ತಡಿಕೆವಲೆ ಕಣ್ಣಿವಲೆ . . . | ಬಡವನಾಗಿರಲಿ ಸಿಡುಕನಾಗಿರಲಿ, ಅವನಲ್ಲಿ ಅವರಿಗೆ ಗೌರವವೇ (ಬಂಕಿಮ. ೨೦೯). 
ತಡೆವಲೆ ಸಿಡಿವಲೆ ನಿಡುವಲೆಗಳೊಪ್ಪಿದವು ಲುಬ್ಬಕರೊಳ್‌ (ಗಿಂಕ. ೧-೮೦); ಉರುಗದೆಯ |35 | ಸೀಡಕ : (ಗು). ೨. ಕೋಪಿಸಿಕೊಳ್ಳುವ; ಸಿಟ್ಟುಮಾಡಿಕೊಳ್ಳುವ : ಆ 
ದಡಿವಲೆಯಲಸಿ ಮುದ್ಧರದ ಸಿಡಿವಲೆಗಳಲಿ ಸಮರದೊಳರಿಮೃಗವ್ರಾತವನು ನ್ಯಾಯಮೂರ್ತಿಗಳು ಇಂತಹ ಸೀಡಕಪ್ರವೃತ್ತಿಗಾಗಿ ಹೆಸರಾಗಿದ್ದರು (ಕೊನೆಕಾ. ೪೫). 
ಭೀಮಕಿರಾತ ಕೈಕೊಂಡ (ಕುವ್ಮಾದ್ರೋ. ೧೨-೩೧); ಗರ್ಭಗೃಹಮಂ ಪೊಕ್ಕೊಡಂ ಬಿಡದೆ (ಸಿಡುಕ್ಕು + - ಅ] 
ಸಿಡಿವ(ಪಾಠಾಂ. ದ]ಲೆಯಿಕ್ಕಿ (ಚಿಕವಂ. ೭-೧೨). ಸಿಡಿಬಲೆ : ಅನ್ನು ಸಿಡಿಬಲೆಯು ಸಿಡುಕಲ್ಲು (ಗು). ಚಿಮ್ಮುವಂಥ ; ಹಾರುವ : ಮಳೆಯ ಸಿಡುಕಲು ಹನಿಗಳಿಂದ 
ಸಿಡಿ।ಲೇಳೆ]ಯುಮಿಪ್ಪಂತಿರ್ದ್ದ. ಕುಂದುಗೊಳದ ಕಲಿಗೊಡಗೆ ಕಲಿಗಳಂಕುಸಂ | ದಾರಿಗಳು ಮೊದಲೇ ನೆನೆದು ಹೋಗಿರಲು , ಸುಳಿರ್ಗಾಳಿ ಅವರನ್ನು ಸೆಟೆಯುವಂತೆ 
ಕಾಮನೆತ್ತಲುತ್ತವಳನಾಗಿಪ್ಪುದುಂ ಚಲದಂಕರಾಮ ಮಾದಿಸೆಟ್ಟಿ , . . ಮಹಾಲಗ್ಗೆ |40 |, ಮಾಡುತ್ತಲಿದ್ದಿತು (ಕೃತಕ್ಕೆ ೨). [೬ ಸಿಡ್ಕಿ 3: - ಕಲ್ಕು (ಆ -ಕಲ್ಲ್‌)) 
ಮಾಳ್ಬುದುಂ (ಗೌಣ. ೫೬, ೧೨೬ -೫; 1166). (ಸಿಡಿ, * ಬಲೆ] ಸಿಡುಕಲ್ಕು "ಸಿಡುಕ್ಕು' ಪರಾ. 
ಸಿಡಿಸಾಲ (ನಾ). ಒಂದು ಬಗೆಯ ಸಸ : ತೊಗರತ್ತಿ, ಸಿಡಿಸಾಲೆ (ಮೈಔಗಿ ೫-೭೪). ಸಿಡುಕಿ (ನಾ). ಕೋಪಗೊಳ್ಳುವ ಸ್ವಭಾವದವಳು : ಅವಳು ತುಂಬಾ ಸಿಡುಕಿ 
[?| (ರೂಢಿ). [ಸಿಡುಕ 4 - ಇ) 
ಸಿಡಿಸಿಡಿ 'ಸಿಡ್ಕಿ' ಪರಾ. ಸಿಡುಕು (ಕ್ರಿ). ಕೋಪಗೊಳ್ಳು; ರೇಗು : "“ನಿಮಗ್ಮಾರು ಬೇಕಾಗಿದೆ?'' ಎಂದು 
ಸಿಡಿಸಿಡ್ಮಿ (ನಾ). ಕೋಪ; ಸಿಟ್ಟು. 45| ಮುದುಕಿ ಸಿಡುಕಿದಳು (ಪುನರು ೨೪೨). ( ಸಿಡಿ) 
ಸಿಡಿಸಿಡಿಯಾಗು ೨ ಕೋಪಗೊಳ್ಳು; ರೇಗು : ಮಾತೆತ್ತಿದರೆ ಸಾಕು ಸಿಡಿಸಿದ | ಸಿಡುಕ್ಕು, ಸಿಟಕು (ನಾ). ಕೋಪ; ಸಿಟ್ಟು : ವಸುಮತಿ ದಸ್ತಗೀರನನ್ನು ಸಿಡುಕಿನಿಂದ 


ಸಿಡುಕು ೮೫೩೬ ಸಿತಕುಷ್ಠ 
3 


ನೋಡಿ . . . ಹಣವನ್ನು ದೂರ ಸರಿಸಿದಳು (ಮಣ್ಣಿನ. ೧೫); ಗಡಿಗೆಯ ಮುಖವೇಕೆ | | ಸಿಡುಬುರೋಗ (ನಾ). = ಸಿಡುಬು ೧ : ನಾವು ಹೋಗುವ ಮಾರ್ಗದಲ್ಲಿ 
ಗುಡುಗಿನ ದನಿಯೇಕೆ ಸಿಡುಕಿನ ಪರಿತಾಪವೇಕೆ (ಇಂಚಾಪ. ೧೦-೩೬). ಸಿಟಕು. | | ಸಿಡುಬುರೋಗ ತಗುಲಿ ಅನೇಕರು ಮಡಿದರೆಂಬ ಸುದ್ದಿ ಕೇಳಿ ನಮಗೆಲ್ಲಾ ತುಂಬಾ 
ಸಿಟಕುಪಟಕುಮಾಡು ವ ಸಿಟ್ಟಾಗು; ರೇಗು : ತಂದೆತಾಯಿಗಳು ಹುಡುಗರ ಮೇಲೆ'! | ಗಾಬರಿಯಾಯಿತು (ಪ್ರತಾಪ. ೧೧೬); ಸಿಡುಬುರೋಗ ಮುಖ್ಯವಾದ ಸಾಂಕ್ರಾಮಿಕ 
ಆಗಾಗ್ಗೆ ಸಿಟಕುಪಟಕು ಮಾಡಿದರೆ (ಮುಂಬಯಿ. ೫-೪೭). ಸಿಡುಕಲ್ಮು ಎ ರೇಗುವ; | ರೋಗಗಳಲ್ಲಿ ಒಂದಾಗಿರುತ್ತದೆ (ಕೆಲಲೋ. ೫೪). [ಸಿಡುಬು 3- ರೋಗ] 
ಕೋಪಗೊಳ್ಳುವ : ಅವನದ್ದು ಸಿಡುಕಲು ಸ್ವಭಾವ (ರೂಢಿ). |5 | ಸಿಡ್ಲು (ನಾ). ಕಣ್ಣಿನ ಪಿಸುರು ; ಗೀಜು : '"ದೂಷಿಕಾ. .. ಕಣ್ಣಿನ ಸಿಡ್ಲು , ಗೀಜು"' 
ಗಿ ಸಿಡುಕು,./ ತಮಿ. ಚಿಟುಕ್ಕು! (ಸಿದ್ಧಾಂತಿ. ೧೮೮). (7 
ಸಿಡುಕ್ಕು, ಶಿಡಕು (ನಾ). ರೇಖೆ; ಪಟ್ಟೆ : ಕಪ್ಪಾದ ಸಿಡುಕುಗಳಿಂದ ಬೆಟ್ಟದ | | ಸಿಣಿಕು "ಸಿಣುಕು' ನೋ. 
ಸಾಲುಗಳೂ ನಕಾಶದಲ್ಲಿ ತೋರಿಸಲ್ಪಟ್ಟರುತ್ತವೆ (ಮುಂಬಯಿ. ೫-೨೮೬). ಶಿಡಕು : ಸಿಣುಕು, ಸಿಣಿಕು (ಕ್ರಿ). ೧. ಅಸಹ್ಯ, ಅಸಮ್ಮತಿ ಮುಂತಾದುವನ್ನು ಸೂಚಿಸು 
ಮುಸಲ್ಮಾನರ ಮನೆಗಳಲ್ಲಿ ಹೊರಗೋಡೆಗಳನ್ನು ಬರಿ ಸುಣ್ಣದಿಂದ ಸಾರಿಸುವರು ಮುಖವನ್ನು ಕಿವಿಚು,- ಸಿಂಡರಿಸು : ಒಂದೊಂದು ಸಲ ಅಲ್ಲಿ ಹತ್ತುಜನ ಸೇರಿರುವ 
ಇಲ್ಲವೆ ಅವಕ್ಕೆ ಸುಣ್ಣದ ಶಿಡಕುಗಳನ್ನು ಕೊಡುವರು (ಕಭಾಗೆ. ೨೨೮). (1 10| ವೇಳೆ ರಾಮಾಚಾರ್ಯ, ಇವನಂತ ಬೇರೆ ಜನ, ವಚ್ಚರೋ ವಚ್ಚಲೋ ಎಂಬ ಪದ 
ಸಿಡುಕುತನ , ಸೀಡಕತನ (ನಾ). ಕೋಪಗೊಳ್ಳುವ ಸ್ವಭಾವ : ನೀವು ನಿಮ್ಮ ಬಂದೊಡನೆ ತಾಳಲಾರದೆ ಮುಖವ ಸಿಣುಕುವರು (ನವರಾ. ॥೪. ೭೨-೨೧). ಸಿಣಿಕು : ೨. 
ಸಿಡುಕುತನವನ್ನು ಬಿಟ್ಟರೆ ಎಂದಿಗೂ ಜಗಳವು ಬರಲಾರದು (ಮೋಹಿನೀ. ೪೯). | (ಮುಖವು) ಸಿಂಡರಿಸಿಕೊಳ್ಳು ,- ಕಿವಿಚು : ಮುಖಕ್ಕೆ ಬಿಸಿಲು ತಾಗಿ ಮುಖ 
ಸೀಡಕತನ : ಸೀಡಕತನದಿಂದಲೂ ಸ್ವೇಚ್ಛಾಚಾರದಿಂದಲೂ ಕ್ರೂರಮುದ್ರೆಯಿಂದಲೂ ಸಿಣಿಕಿತು (ಚಿಕರಾ. ೩೪೮). 
ತನ್ನ ನಂಬಿಗಸ್ತರನ್ನಾದರೂ ಹೆದರಿಸುತ್ತಿದ್ದರು (ಮೋಬಾದ. ೧೧೦). [ಸಿಡುಕು, *- - ತನ] (ದೇ. ॥ ತಮಿ. ಚಿಣುಕ್ಕು; ತುಳು. ಸಿರಿಂಟು, ಸಿರುಂಟು, ಸಿಂರ್ಟು, ಸಿಂರ್ದು। 
ಸಿಡುಕುಮುಖ (ನಾ). ಸಿಟ್ಟನ್ನು ವ್ಯಕ್ತಪಡಿಸುವ ಮುಖ ; ಕೆರಳಿದ ಮುಖ : |5| ಸಿತ (ಗು). ೧. ಬಿಳಿಯ ; ಶ್ವೇತವರ್ಣದ : ಲತಾಂತಂ ತಳ್ತ ಶಯ್ಕಾಶ್ರಿತಸಿತಮೃದುಳ 


ಹದಗೆಟ್ಟಿದ್ದ ಮೇರಿ ಸಿಡುಕುಮುಖದಿಂದಲೇ ಮಾಸ್ತರನ್ನು ತಿನ್ನುವಂತೆ ನೋಡುತ್ತಾ ಪ್ರಚ್ಛದಚ್ಛನ್ನಶಯ್ಕಾತಲದೊಳ್‌ . . . ಶೂದ್ರಕನೃಪತಿ ಸುಖಾಸೀನನಾಗಿರ್ದಂ 
ಕುರ್ಚಿ ಬಿಟ್ಟೆದ್ದು ಬಂದಳು (ಕಾವೇರಿ. ೮೯). (ಸಡುಕ್ಕು ¥ ಮುಖ] | (ಕಾದಂಪೂ. ೮೦); ನವಾಶೋಕವ್ಯಕ್ಷಂ ಸಿತಚಂಚೆಚ್ಚಮರಂ ಬೆಳ್ಗೊಡೆ ಸೊಗಯಿಪ 
ಸಿಡುಕುಮೋರೆ (ನಾ). ಎ ಸಿಡುಕುಮುಖ : ಗಂಡನ ಕಡೆಗೆ ತಿರುಗಿ, ಸಿಡುಕುಮೋರೆಯ ಭಾಮಂಡಳಂ (ಸುಕುಮು. ೪-೫೦). ೨. ಕಟ್ಟಿದ; ಬಿಗಿದ. ೩. ಸುತ್ತುವರಿದ. ೪. ಪತ್ತೆ 
ಮಾಡಿ, ನೆಲಗುಡುಗಿನಂತಾಡಿದಳ್‌ (ಶ್ರೀರಾಮಾ. ೧೫೫-೯೮). ಹಚ್ಚಿದ ; ಕಂಡುಹಿಡಿದ. ೫. ಕೊನೆಮುಟ್ಟಿದ ;ಮುಗಿದ. (ನಾ). ೬. ಬಿಳಿಯ 


[ಸಿಡುಕ್ಕು 3- ಮೋರೆ (-€ ಮೋಲೆ)] 20, ಬಣ್ಣ; ಬಿಳುಪು : ""ಗೌರಃ, ಶ್ರೇತ;, ಸಿತಃ . , . ಪಾಂಡುರಃ -- ಈ ೧೨ ಬಿಳಿದು'' 

ಸಿಡುಕುವಲೆ (ನಾ). ಒಂದು ಬಗೆಯ ಬಲೆ: ಸಿಡುಕು[ಪಾಠಾಂ. ಡಿವ)ವಲೆ ಸಿಲುಕುವಲೆ (ಹಲಾಯು. ೧೨೧-೪೭); ತರದಿಂದಂ ಲೋಹಿತ ಸಿತ . . . ಮಲಿನವರ್ಣಮಿವು ಗೃಹವರ್ಣಂ 
. - ಮಂದಾಸುವಲೆಯ ಹೊಲ್‌ಗಳ ಮೊತ್ತಮಂ ಕಂಡನಾದಯ್ಯನು (ಸೋಮಚ. ಪರಿ. (ಜಾತತಿ. ೧-೨೧). ೭. ಶುಕ್ರ; ಬೆಳ್ಳಿನಕ್ಷತ್ರ : ಓರಂತಿರೆ ಬೆಳಗುತ್ತಂ ತಾರಾರವಿಚಂದ್ರ. 
೨೧೧: ಹಚಕಾ ೫-೬ ನೋ). "ಸಿಡಿವಲೆ' ಪರಾ. (ಸಿಡುಕ್ಕು 4 ಬಲೆ ಭಗಣಬುಧಸಿತಗುರ್ವಂಗಾರಕ . . . ಮೇಗೆಸೆದಿಕ್ಕುಂ (ವರ್ಧಟಮಾ. ೧೫-೧೮); 
ಸಿಡುಗುಟ್ಟು (ಕ್ರಿ). ಎ ಸಿಡುಕು : ತಂದೆ ಕೋಪದಿಂದ ಸಿಡುಗುಟ್ಟಿದ (ಕತ್ತಚ. ೪೮); ದಿನಪಾಟ್ನಾರಬುಧಾಮರೇಜ್ಮಸಿತಮಂದಾಹೀಂದ್ರಕೇತುವ್ರದಂ ನಿನಗೇಕಾದಶರಕ್ಕೆ 
ಆಗಲಿಂದ. ತಂದೆಯಿದಿರಾಗಿ ಮುಖವನ್ನು ಕಿರಿದು ಮಾಡಿಕೊಂಡು ಸಿಡುಗುಟ್ಟುತ್ತಿದ್ದಳು [25 | (ಪಪ್ಪಪು ೮-೪) ಆ. ಸಕ್ಕರೆ ; ಬಲಕೆ ಚಾತುರ್ಜಾತಕಂ ನಾಳಿಕೇರದ ತೋಯಂ 
(ಕವ. ೨೪). 1 ಸಿಡುಕು, *- ಕುಟ್ಟು) | | ಸಿತಮೆಂಬಿವಂ ಕಲಸಿ (ಲೋಕೋಪ 9-೭); ಪನ್ನೆರಲ್ಸವಡಿ ಮಂಡಗೆಯೊಮ್ಮನ 
ಸಿಡುಬು (ನಾ). ೧. ಕೀವು ತುಂಬಿದ ಬೊಕ್ಕೆಗಳು ಮೈಮೇಲೆ ಹೊಮ್ಮುವ ತುಪ್ಪವಣ್ಣೆವಾಲ್ವೆರಸಿ ಸಿತಾನ್ವಿತಂ ತೆಜುವರ್‌ :ಧರ್ಮಪ. ೯-೧). ೯. ಬಾಣ. 
ಒಂದು ಬಗೆಯ ಸಾಂಕ್ರಾಮಿಕರೋಗ; ಮೈಲಿಬೇನೆ; ಅಮ್ಮ : ದೆಸೆದೆಸೆ ೧೦. ಬೆಳ್ಳಿ. ೧೧. ಶುಕ್ಲಪಕ್ಷ : ಅಂತು ಜ್ಕೇಷ್ಠಮಾಸದ ಸಿತಚತುರ್ದಶಿಯೊಳ್‌ 
ಮಸೆವಾ ಪ್ಲೇಗುಂ ಘಸಣಿಯ ಸಿಡುಬಿಂಪ್ಲೆಂಜುಂ ಮಸಣಿಭಯವನೇ ತೋರ್ಗುಂ ಬ'ರಣೀನಕ್ಷತ್ರದೊಳಪರಾಹ್ನದೊಳ್‌ ಪರಮುದೀಕ್ಷೆಯಂ ಕಯ್ಕೊಳ್ಳುದುಂ 


(ಮೈಸೂಮೆ. ೨-೯೧); ಜನರನ್ನು ಮೃತ್ಕುಮುಖಕ್ಕೆ ತಳ್ಳುವ ಮಹಾರೋಗಗಳಲ್ಲಿ ಸಿಡುಬು |3 | («ಶಾಂತಿಪು ೧೧-೧೦೬ ವ). ೧೨. ಶ್ರೀಗಂಧ. ೧೩. ಕಗ್ಗಲಿಮರ ; ಖದಿರ : ""ಖದಿರಂ 
ಒಂದಾಗಿದೆ (ಮಾನಸಾ. ೧). ೨. ಮೈಲಿಬೇನೆಯನ್ನು ತಡೆಗಟ್ಟುವುದಕ್ಕಾಗಿ ಸಿತಮಲೌಯಂತದು ಕದಿರಂ'' (ವಸ್ತುಕೋ. ೩೫-೧೫). ([ಸಂ.) 


ಮುಂಚಿತವಾಗಿಯೇ ಚುಚ್ಚುಮದ್ದಿನ ಮೂಲಕ ಕೊಡುವ ಲಸಿಕೆ : ಅವರ ಪಿತಕ 'ಸಿತಗ' ನೋ. 

ಮಗುವಿಗೆ ಸಿಡುಬು ಹಾಕಿಸಿದ್ದಾರೆ (ರೂಢಿ). ಸಿತಕಂದ (ನಾ). (ಗೆಡ್ಡೆಗಳುಳ್ಳ) ಒಂದು ಬಗೆಯ ಸಸ್ಕ : ""ಖಂಡಕಃ - ಸಿತಕಂದ, 
ಸಿಡುಬು ತಗಲು, ಸಿಡುಬು ತಗುಲು ಇ ಮೈಲಿಬೇನೆಗೆ ಒಳಗಾಗು; ಸಿಡುಬಿನ ಸಕ್ಕರೆ'' (ಓಷಧಿ. ೪೨). [ಸಂ.] 

ಸೋಂಕಾಗು : ಜಲಜಳಿಗೀಗ ಸಿಡುಬುತಗಲಿತು (ಚಿಗುಬ. ೩೨); ಸಿಡುಬುತಗುಲಿದಾಗ |35 | ಸಿತಕರ (ನಾ). ೧. ಬಿಳುಪಾದ ಕಿರಣಗಳುಳ್ಳವನು; ಚಂದ್ರ : 'ಸಿತಕರಚೂಡ' 

ವೈದ್ಧರ ಪಾಲನೆಗೆ ಮಗುವನ್ನು ಒಪ್ಪಿಸಬೇಕು (ಗೃಹಎ. ೧೫೧). . ಸಿಡುಬು ಹಾಕು ನ ಪದಾ. ೨. [ಗಣಿತ] ಒಂದು ಎಂಬ ಸಂಖ್ಮೆಯ ಸಂಕೇತ : ಶಶಾಂಕ ಸೂನುಂ 

ಮೈಲಿಬೇನೆಯನ್ನು ತಡೆಗಟ್ಟುವ ಲಸಿಕೆಯನ್ನು ಚುಚುಮದ್ದಿನ ಮೂಲಕ ಸುಧಾಂಶು ರಜನಿಕರಂ . . . ಸಿತಕರ ಒಂದಟ ನಾಮಂ (ವ್ಯವಹಾ. ೯-೧). [ಸಂ.) 


ರಕ್ತಕ್ಕೆ ಸೇರಿಸು; ದೇವಿಹಾಕು : ಹುಟ್ಟಿದ ಅರುತಿಂಗಳೊಳಗೇ ಮಕ್ಕಳಿಗೆ ರಹ (ನಾ). ಚಂದ್ರನನ್ನು ಜಟೆಯಲ್ಲಿ ಧರಿಸಿದವನು; ಶಿವ : 

ಸಿಡುಬುಹಾಕುತ್ತಾರೆ (ರೂಢಿ). (ಆ ಸಿಡಿ. ತುಳು. ಶಿಡಿಬು, ಶಿಡುಬು, ಸಿಡುಬು) ಸಾಡಾಡಿಯಲ್ತು ಸಿತಕರಚೂಡನೆನಿಪ್ಪಮಳಕೋಟಿನಾಥಸ್ಥಾನಂ ರೂಢಿಯೊಳಾಚನ್ಹಾರ್ಕ್ಯಂ 
ಸಿಡುಬುಡಾಕು (ನಾ). ಸಿಡುಬುರೋಗ ತಗುಲದಂತೆ ಮುಂಚಿತವಾಗಿಯೇ |40 | (ಎಕ. ಗ, ಸೂರಬ. ೨೭೬-೫೮; 1070). [ಸಂ.| 

ಚುಚ್ಚುಮದ್ದಿನ ಮೂಲಕ ರಕ್ತಕ್ಕೆ ಸೇರಿಸುವ ಸಿಡುಬಿನ ಲಸಿಕೆ; ದೇವಿ: | | ಸಿತಕರಿ (ನಾ). ಬಿಳಿಯ ಆನೆ; ಐರಾವತ : ಸುರರಿಗೆರೆಯನದೆಂಬೆನೆ ಸಿತಕರಿಯ 


ಇವನು ಮೈಸೂರಿನಲ್ಲಿ ಸುಮಾರು ೨೫೦೦೦ ಜನಕ್ಕೆ ... ಸಿಡುಬುಡಾಕು (vaccination) ಪರಿವಿಡಿಯಿಲ್ಲ (ಕೋಗಯ. ೧೧-೨೬). [ಸಂ. ಸಿತಕರಿನ್‌] 
ಹಾಕಿದನು (ಪಾಶ್ಚಾವಿ. ೨೬೪). [ಸಿಡುಬು * ಡಾಕ್ಕು (ಇ ಡಾಗ್ಳು)] | ಸಿತಕೀರ್ತಿ (ನಾ). ನಿರ್ಮಲವಾದ ಯಶಸ್ಸು; ಧವಳಕೀರ್ತಿ : ಒತ್ತಂಪ 
ಸಿಡುಬುಬೇನೆ (ನಾ). ಎ ಸಿಡುಬು ೧ : ಯಾವುದಾದರೊಂದು ಮನೆಯಲ್ಲಿ ಸಿತಕೀರ್ತಿಯೊಳು ಪ್ರಭೆವೆತ್ತು ಪರದರುಶನದ ಮೂಗಿನ ಕತ್ತಿಯೆಂಬಾ ಠೆಕ್ಕೆಯವನಾ 


ಯಾರಿಗಾದರೂ ಸಿಡುಬುಬೇನೆ ಬಂದ ಕೂಡಲೆ ಮನೆಯಲ್ಲಿರುವ ಇತರರಿಗೆ |45 | ಪುರದೊಳಿತ್ತಿಸಿದ (ಬಸಪ ೫೩-೫೭). (ಸಂ. 
ದೇವಿಹಾಕಿಸಬೇಕು (ಕೆಲರೋ. ೬೦). (ಸಿಡುಬು * ಬೇನೆ] ಸಿತಕುಷ್ಠ (ನಾ). ಒಂದು ಬಗೆಯ ಕುಷ್ಠರೋಗ; ಬಿಳಿಯ ಕುಷ್ಠ : (ಗೃಹದಿಂ। 


ಸಿತಗ 


ದ್ವಿತೀಯ ರಿ;ಘದೊಳಿರೆ ಸದ್ಗೃಹೇತರಗಣಂ ಸಿತಕುಷ್ಠಸಮೇತನಾ ನರಂ 
(ಜಾತತಿ. ೨೧-೧೨). [ಸಂ.] 
ಸಿತಗ, ಸಿತಕ, ಸಿಟ್ಲ (ಗು). ೧. ಲಂಪಟತನದಿಂದ ಕೂಡಿದ; ಜಾರತನದ : 
ಸಿತಗತುಂಬಿಗಳೆಯ್ದಿ ಪುಷ್ಪರಸಮಂ ಫೀರ್ವುತತಿಲಂಪಟತ್ವದಿಂದೆಸಳ್ಗಡಣಮಂ 
ಕೊರಗಿಸುತೆ (ಆರಾಚ. ೨-೧-೧೨). ಪ. ಗಟ್ಟಿಗತನವುಳ್ಳ; ಬಲಿಷ್ಠವಾದ . (ನಾ). 
೩. ಹಾದರಿಗ; ಜಾರ : "'ಸಿತಗಂ, ಜೋಡಂ, ಪರಳಿಗಂ, ಪಾಣ್ಣಂ - ಈ ೪ ಜಾರಂಗೆ 
ಪೆಸರ್‌'' (ಕಶಸಾ. ೬೨-೩೮೭); ದೀವದಿಂ ನಿಂದು ಸಿತಗನಂ ನುಡಿವುದು (ಕವಿರಾ. ೨-೧೫೦); 
ಸಿಂಗಾರ ಸಿತಗನು ಹೊಳೆವ ಮಣಿರಥವೇಜ್‌ ಹೊಅವಂಟ (ಕೌಶಿರಾ. ೩೬-೫).೪. ನೀಚ; 
ಆಲ್ಪ : ನಿನ್ನ ಸಿತಗತನದಿಂ ಶತವಾರಂ ಹುತವಹನಂ ಪ್ರವೇಶಂಗೆಯ್ದೊಡಂ ಸಿತಗನೆಯಾಗಿ 
ಪುಟ್ಟುವೆ (ಪಂಚತಂ. ಅ. ೧೯೨-೨೫); ಸಿತಗಂ ಮೆದು ಎನ್ನಾಜ್ಞೆಯಂ ಮಾಲ್‌ ಕೀಲ್‌ 
ನಡೆವಂ (ನಂಬರ. ೧೫-೧೮೮); ಸುರರೊಳಗೆ ಸಿತಗರ ಸೀಳುವೆನು (ಕುವ್ಮಾದ್ರೋ. ೧೬-೩೨). 
೫. ಕಠೋರವಾಗಿರುವವನು; ನಿಷ್ಠುರಿ : ರೊದ್ದವ ತುಳಿವ ಸಿತಗರಂ ಪಿಡಿವ 
ರಾಯರಾಯಪುರ ಸೂಲೆಕಾಲ (ಎಕ. ॥ ೧೪೩-೪೦; 1131); ಕೂಳ ಸೊಕ್ಕು ತಲೆಗೇಟ್‌ 
ರಾಣಿವಾಸದೊಡನೆ ಸರಸ ಬೇಡ ಕೂಡಲಸಂಗಮದೇವ ಕರಸಿತಗನಯ್ಯ (ಬಸವ. ೬೪೨); 
ಸುತರು ನಾಲ್ವರು ಸಾಧುಮಕ್ಕಳು ಸಿತಗನೊಬ್ಬನು . . . ಆತನ ಸಲಹಲಾನಾಟೆ 
(ಸಂಭಪ. ೨೩-೩೮). ೬. ಮೋಸಗಾರ ; ಕಪಟಿ : ಇಂತಪ್ಪ ಸಿತಗನೀ ವಟು . . . 
ಸಂತಮಿಡಲಾರ್ಕುಮೇ (೪ರ್ಥನೇ ೬-೩೨). ೭. ಗಟ್ಟಿಗ ; ಬಲಿಷ್ಠ : ಹತ್ತುಸಾವಿರ 
ಮಕುಟವರ್ಧನರು ಸಾಯಲಂಜದ ಸಿತಗರದೆ ತನ್ನಾಯತದೊಳಪ್ರತಿಮರೌದ್ರದ 
ನಾಯಕರ ನೆರವಿಯೊಳು ಶಲ್ಮನೃಪಾಲ ನೋಡು (ಕುವ್ಕಾಭೀ. ೩-೯). ಸಿತಕ : ೨. 
ಅತಿರಥಮಹಾರಧಿಕರರ್ಧರಥಸಮರಥರು ಸಿತಕರಾವುತರುಮಾರೋಹಕರ್‌ (ಲಶಿಚಿಂ. 
೩೧-೩೬). ಸಿಲ್ಲಿ : ೧. ಖಲ್ಲಕರನಾಗಿ ಪಿರಿದುಂ ಸಿಟ್ಲರ ಸೂಳೆಯರ ಸಂಗದಿರ್ಪುದು 
ಭೂದೇವರ್ಗಿದು ತಕ್ಕುದೆ ನಿಜನಿಜಮಾರ್ಗದೊಳಿರವೇಬ್ಬುದಾವನುಂ ದ್ವಿಜತಿಲಕಾ 
(ಶಬ್ದಾನು. ೧೪೦ ಪ್ರಯೋ. ಪುಟ ೧೬೯). 
ಸಿತಗರ ಗಂಡ = ನೀಚರನ್ನು ನಿಗ್ರಹಿಸುವವನು; ಒಂದು ಬಿರುದು: 
ಶರಣಾಗತವಜ್ರಪಣ್ಣರಂ ಸಿತಗರ ಗಣ್ಣಂ (ಎಕ. ೪1, ಕಡೂರು. ೩೨-೧೦; 1139); 
ಶ್ರೀಮನ್ಮಹಾಸಾಮಂತಾಧಿಪತಿ ಸಿತಗರ ಗಣ್ಣ ಮಣ್ಣಳಿಕರವಿರಾಹು (ಎಕ. ೩೪, ಚಿಕ್ಕನಾ. 
[ಆ ಸಂ. ಪಿಡ್ಲ) 
ಸಿತಗತನ (ನಾ). ೧. ಹಾದರ; ವ್ಯಭಿಚಾರ : ನಿನ್ನ ಸಿತಗತನದಿಂ ಶತವಾರಂ 
ಹುತವಹನಂ ಪ್ರವೇಶಂಗೆಯ್ದೊಡಂ ಸಿತಗನೆಯಾಗಿ ಪುಟ್ಟುವೆ (ಪಂಚತಂ. ಅ. ೧೯೨-೨೪). 
೨. ತುಂಟತನ; ಚೇಷ್ಟೆ : ಮಾಡಲಾಪಡೆ ಸಿತಗತನಗಳನು ಕಾಣಲೀ ಜಗವೈದೆ 
(ನಿಭಾಗ. ೧೦-೯-೪೭). [ಸಿತಗೆ 4 -ತನ] 
ಹಿತಗಲ, ಸಿತಗಳ (ನಾ). ನೀಲಕಂಠ; ಶಿವ : ವ್ರತವ ಕೆಡಿಸಿ ಕೈವಿಡಿದ ಕಾರಣದಿಂ 
ಹತವಾದಳವಳುರಿಯೊಳಗೆ . . . ಎಂಬಾ ನುಡಿಗೇಳ್ದಾ ಸಿತಗಲ ತನ್ನ ಮನದೊಳಗೆ 
(ಪ್ರಭಂಜ. ೩-೧೨೮); ಲಸಿತಸಿತಗಲನ ಗಾತ್ರಾಮರಕ್ಷಿತಿರುಹಾವೃತಕಲ್ಪಲತೆ ಶೈಲಸುತೆ 
(ಉದ್ದದೇ. ೧-೮). ಸಿತಗಳ : ವಿತತಗಣ ಚತುರಗುಣ ಸುರರಾಜ ವರತೇಜ 
ಸಿತಗಳನೆಯತಿಬಳನೆ ಶರಣಾಗು (ಹಚಕಾ. ೧-೫); ಸಿತಗಳನಂ ದಿಗಂಬರನನಸ್ಮಿ 
ವಿಭೂಷಣನಂ . . . ಧವಳದೇಹನನುಗ್ರನನೊಲ್ಲು (ದಶಕು. ೧-೪). "ಅಸಿತಗಲ' ಪರಾ. 
[೪ ಸಂಸ್ಕೃತದಲ್ಲಿ 'ಸಿತಿಗಲ' ಎಂಬುದಕ್ಕೆ "ನೀಲಕಂಠ' ಎಂಬ ಅರ್ಥವಿದೆ. ಅದರ 
ಸಾಮೃದ ಮೇಲೆ ಇಲ್ಲಿ ಭ್ರಮೆಯಿಂದ `ಸಿತಗಲ' ಪದವನ್ನು ಬಳಸಿದಂತಿದೆ] 
ಸಿತಗಳ "ಸಿತಗಲ' ನೋ. 
ಸಿತಗಾನೆ (ನಾ). ದುಷ್ಟಗಜ; ತುಂಟ ಆನೆ 
(ಮಂಗಲಾ. ೪೭-೪). [ಸತಗ 4 ಆನೆ] 
ಸಿತಗೆ (ನಾ). ಜಾರೆ; ಸೂಳೆ : ""ಚದುರರ್‌ ಸಿತಗೆಯು ಜೋಡೆಯು ಬೆದೆಗಾರ್ತಿಯು 
ಘಪಾಣ್ಫೆಯೆನಲು ಜಾರೆಯರಕ್ಕುಂ'' (ಕಎಕಂ. ೧೬೮); ಏನೀ ಪೊತ್ತೆತ್ತವೋಪ್ಮೆ 


೬೨-೨೭: 1242). 


: ""ವ್ಯಾಳನೆನೆ ಸಿತಗಾನೆ'' 


೮೫೩೭ 


5 


20 


25 


30 


[« 


ಸಿತಗೆ ಮಗುಟೆ ಮಗುಲೆ (ಸುಕುಮಾ. ೭-೨೧); ಒಕ್ಕಲಿತಿ ಜೋಡೆಯಾದಂತಕ್ಕುಮವಳ್‌ |45 


ಸಿತಗೆ ಪತಿಗೆ ಮಿಗೆ ಕಾಯ್ಬಳ್‌ (ಕಾವ್ಮಾಮ ೩೩೩). [ಸಿತಗ * -ಎೃ। 


ಸಿತಬಾನುಮುಖಿ 


| ಸಿತಚಂದನ (ನಾ). ಒಂದು ಬಗೆಯ ಶ್ರೀಗಂಧ; ಬಿಳಿಯ ಚಂದನ : 


""ತ್ರಿಚಂದನಂ - ರಕ್ತ, ಪೀತ, ಸಿತಚಂದನ'' (ಓಪಧಿ. ೭೦). ಸಂ. 

ಸಿತಚಾಮರ (ನಾ). ಬಿಳಿಯ ಚಮರೀಮೃಗದ ಕೂದಲಿನಿಂದ ಮಾಡಿದ 
ಚಾಮರ, - ಚೌರಿ: ಕೋಮಲಿಕೆಯರು ಸಿತಚಾಮರವ ಚಿಮ್ಮಲು ಭೂಪ 

[0.] 

ಸಿತಚೌರಿ (ನಾ). ಎ ಸಿತಚಾಮರ : ಪಿಡಿದು ಚಾಮರ ಛತ್ರ ಕುಂಚ ಸಿತಚೌರಿಯ 
ಚಮತ್ಕಾರದಿಂ (ನವಮೋ. ೧೦-೧೭). ([ಸಿತ 4 ಚೌರಿ (ಆ ಚವರಿ)] 

ಸಿತಚ್ಛತ್ರ (ನಾ). ಬಿಳಿಯ ಕೊಡೆ ; ಶ್ವೇತಚ್ಛತ್ರ : ಸಿತಚ್ಛತ್ರತಂಪಿನೊಳು ಬಪ್ಪಾತ 
ನೀನು ಎಂತು ಬಿಜುಬಿಸಿಲನಾನುವೆ (ಹಚಕಾ. ೯-೬). [ಸಂ.) 

ಸಿತಚ್ಛತ್ರೆ (ನಾ). ಒಂದು ಬಗೆಯ ಸಸ್ಯ; ಕಾಡುಸಬ್ಬಸಿಗೆ : ""ಶತಪುಷ್ಟಾ, 
ಸಿತಚ್ಛತ್ರಾ. . . ಕಾರವೀ - ೭ ಕಾಡುಸಬ್ಬಸಿಕೆ ಹೆಸರು'' (ಸಿದ್ದಾಂತಿ. ೧೪೭). 

(ಸಂ. ಸಿತಚ್ಛತ್ರಾ) 

ಸಿತಚ್ಛದ (ಗು). ೧. ಬಿಳಿಯ ರೆಕ್ಕೆಗಳುಳ್ಳ : "ಸಿತಚ್ಛದಖಗ' ಪರಾ. (ನಾ). 
೨. ಬಿಳಿಯ ರೆಕ್ಕೆ. ೩. ಬಿಳಿಯ ರೆಕ್ಕೆಗಳುಳ್ಳುದು. [ಸಂ.] 

ಸಿತಚ್ಛದಖಗ (ನಾ). ಬಿಳಿಯ ರೆಕ್ಕೆಗಳುಳ್ಳ ಪಕ್ಷಿ; ಹಂಸ : ""ಅಂಚೆ ಸಿತಚ್ಛದಖಗಂ 
ಮರಾಳಂ ಹಂಸಂ'' (ವಸ್ತುಕೋ. ೪೩-೧೮). ![ಸಂ.1 

ಸಿತಚ್ಛವಿ (ನಾ). ಬಿಳಿಯ ಕಾಂತಿ; ಧವಳಪ್ರಕಾಶ : ಸಿತಚ್ಛವಿಯುಮೊಪ್ಪುವ 
ದಂಡಿಗೆಯುಂ ನಿಕಾಮನಿರ್ಮಳದಶನಂಗಳುಂ ಸೆಣಸೆ (ಶಾಂತಿಪು. ೩-೧೬). [ಸಂ.) 

ಸಿತತುರಗ (ನಾ). ೧. ಬಿಳಿಯ ಕುದುರೆ. ೨. ಬಿಳಿಯ ಕುದುರೆಗಳುಳ್ಳವನು; 
ಅರ್ಜುನ : ಸುರಪನರಸಿಯ ಶಾಪದಲಿ ಸಿತತುರಗನರೆವೆಣ್ಣಾಗಿ ಮತ್ಸ್ಮೇಶ್ವರನ 
ಮಗಳಿಗೆ ನಾಟ್ಕವಿದ್ಕಾಭ್ಕಾಸಸಂಗದಲಿ ಇರಲು (ಕುವ್ಕಾವಿ. ೧-೨೩). [ಸೆಂ] 

ಸಿತದೀಧಿತಿ (ನಾ). ಬಿಳಿಯ ಕಿರಣಗಳುಳ್ಳವನು; ಚಂದ್ರ : ಅಖಳಮನುಜಪಶು 
ಕೀಟಿಕಸಂತತಿಯುಮನಾಪ್ಮಾಯಿಸುಗುಂ ಸಿತದೀದಿತಿ ನಿಜಕರಸ್ರುತೋದಾಣುಗಳಿಂ 
(ಎಿಷ್ಣುಪು. ೨-೨-೨೧೧). [0.1 

ಸಿತದೀಪ್ತಿ (ನಾ). ಇ ಸಿತಚ್ಛವಿ : ಹರಿಣಾಂಕನುದಯಿಸುತ ತನ್ನ ಸಿತದೀಪ್ತಿಯನು 
ಹರಹಿದನು (ಪ್ರೌಢರಾ. ೬-೬).  [ಸಂ.] 

ಸಿತದೂರ್ವಾಂಕುರ (ನಾ). ಬಿಳಿಯ ಗರಿಕೆಯ ಚಿಗುರು : ಸಿತದೂರ್ವಾಂಕುರ 
ಮಾತುಲುಂಗ ನಳಿನೀಭೃಂಗಾರ ಗೋರೋಚನಾಕ್ಚತ ದಧ್ಮಾದಿ ವಿಡಂಬಮಂಗಳದೊಳೇಂ 
(ಆದಿಪು. ೧೬-೧೦). [ಸಂ.] 

ಸಿತದೇಹ (ನಾ). ಬಿಳಿಯ ದೇಹ,-ಶರೀರ : ಕರಾಗ್ರದೊಳ್ಳಮಲಸಂಭವನೂತ್ನ 
ಕಪಾಲಮುಂ ವಿಜೃಂಭಿಸೆ ಸಿತದೇಹದೊಳ್ಳು ಜಗಮಂಡನಮೊಪ್ಪೆ (ಮಾಧವಾ. ೨-೧೪). ([ಸಂ.] 

ಸಿತದ್ಯುತಿ (ನಾ). = ಸಿತಚ್ಛವಿ : ಆ ಘನಸಮಯಂ . . . ಸಿತವಾರಿದೋಪಲ 
ಸಿತದ್ಭುತಿಯುಂ . . . ಆಗಿಯು೦ (ರಾಜಶೇ ೮-೧೧೮ ವ). (ಸಂ. 

ಸಿತಪಕ್ಷ (ನಾ). ೧. ಬಿಳಿಯ ರೆಕ್ಕೆ. ೨. ಬಿಳಿಯ ರೆಕ್ಕೆಗಳುಳ್ಳುದು ; ಹಂಸ. 
೩. ಶುಕ್ಲಪಕ್ಷ : ಸಿತಪಕ್ಷದ ಪಂಚಮಿ ದಿನಪತಿವಾರಂ . . . ನೆಗಬ್ಬುದೀ ಮತ್ಕೃತಿ 
ಜಗದೊಳ್‌ ಪುದಿದು ಸಾಗರಾಂತಕ್ಷಿತಿಯಂ (ಅದಿಪು. ೧೬-೭೭); ಸಿತಪಕ್ಷದಂತೆ 
ಚಂದ್ರಕಿರಣಾಂಕಿತನಿಶಾಂತಮುಂ . . . ಎಂಬ ಮಹನೀಯಮಹಿಮೆಯಂ ತಳೆದು 
(ಪುಷ್ಪಪು ೯-೩೦ ವ); ಒದವಿದ ಪಾಲ್ಗುಣ ಸಿತಪಕ್ಷದ ರೋಹಿಣಿಯೊಳ್‌ ಶಶಾಂಕನಂ 
ಪರಿವೇಷಂ ಪುದಿದೊಡೆ (ಆಟ್ಟಮ. ೮-೯೨). ೨ , ೩ : ಸುರರ ನಿವಾಸದಂತನಿಮಿಷಪ್ರಕರಂ 
. - - ಮಧುಮಾಸದಂತೆ ಸಿತಪಕ್ಷಯುತಂ (ಗಿರಿಕ. ೨-೫೪). ೪. ಚಂದ್ರ. (ಸಂ.] 

ಸಿತಪ್ರಮೇಹ (ನಾ). ಬಿಳುಪಾಗಿ ಮೂತ್ರ ಹೋಗುವ ಒಂದು ಬಗೆಯ 
ಮೇಹರೋಗ : ಸಿತಪ್ರಮೇಹಕ್ಕೆ ಚಿತ್ರಮೂಲದ ಕಷಾಯವಂ ಮಾಡಿ ಕೊಡುವದು 
(ವಿವೈವಿ. ೨೪). [ಸಂ.] 

ಸಿತಭಾನು (ನಾ). ವ ಸಿತದೀಧಿತಿ : ಸಿತಭಾನು ಶಾಂತಾಸು ನಿಜಭಾನುತೇಜ ಭೂಪತಿ 
ಪೇಳು ಮುಂದಣ ಕಥೆಯ (ರಾಮವಿ. ೧೯-೬). ಸಂ.) 

ಸಿತಬಾನುಮುಖ (ನಾ). ಚಂದ್ರನಂತೆ ಮುಖವುಳ್ಳವಳು; ಇಂದುಮುಖಿ : 


ಮೆಜ್‌ದಗು ಕುಮ್ಮಿ. ೮ ೪೫). 


ಸಿತಮತಿ 


ಸಿತಭಾನುಮುಖಿಯತಿಹಿತಮಿತವಾಣಿ ಸನ್ಮತಿವಂತೆ ಮಾಯಾವಿದೂರೆ (ರಾಮವಿ. ೧೯-೩). 
(ಸಂ. ಸಿತಭಾನುಮುಖೀ) 

ಸಿತಮತಿ (ನಾ). ಸೂಕ್ಷ್ಮಬುದ್ಧಿಯುಳ್ಳವನು: ಇದು ಶಿವಕೃತಮಕ್ಕುಮಭವ 
ನೊಲ್ಮೆಗೆ ನೃಪನಗ್ಗದ ಮಹಿಮೆಗೆ ಕಾರಣಮಿಂತಿದು ತಾನೆಂದಲೌದನವನದೇಂ 
ಸಿತಮತಿಯೋ (ರಾಜಶೇ. ೧೪-೪).  |ಆ ಸಂ. ಶಿತಮತಿ] 

ಸಿತಯಶ (ನಾ). ೧. ಎ ಸಿತಕೀರ್ತಿ: ಉದಾರಕೃತಿ ಸಿತಯಶಮಂ ತಿಳಿಜೊನ್ನ 
ಮನಿಂದ ಜೃಳಕಳೆವಡೆವವೊಲಬಳೆ ಪಡೆದಳಮಳಾರ್ಭಕನ೦ (ರಾಜಶೇ. ೪-೫೧). 
೨. ನಿರ್ಮಲವಾದ ಕೀರ್ತಿಯನ್ನು ಗಳಿಸಿದವನು :ಕಲಕೇತಬೊಮ್ಮಗುಣೋತ್ತಮಂ 
ಮೆಜ್‌ವಾದಿಭಕ್ತನುದಾತ್ತಚರಿತಂ ಸಿತಯಶಂ (ಬಸಪು. ೨೯-೧). (ಸಂ. ಸಿತಯಶಸ್‌] 

ಸಿತರೋಚಿ (ನಾ). ೧. ಬಿಳಿಯ ಕಿರಣಗಳುಳ್ಳವನು; ಚಂದ್ರ. ೨. ಯತಿ; 
ಮುನಿ. ೩. ಸಜ್ಜನ ; ಸತ್ಪುರುಷ. ೪. ನಿರ್ಮಲವಾದ ಯಶಸ್ಸು. ೫. ಶಿವ. 
““ಏಣಾಂಕ ಮುನೀಂದ್ರ ಸಜ್ಜನ ಸುಕೀರ್ತಿ ಶಿವಂ ಸಿತರೋಚಿವಾಚಕಂ'' (ನಾನಾರ. ೧೪೭). 

(ಸಂ. ಸಿತರೋಚಿಸ್‌] 

ಸಿತವಟ್ಟೆ (ನಾ). ಬಿಳಿಯ ಬಟ್ಟೆ; ಶ್ವೇತಾಂಬರ: ಸಿತವಟ್ಟೆವಿಡಿಗದ್ದುಗೆಯಲ್ಲಿ 
ಮಂದಸ್ಮಿ ತಮುಖಿಯರ ಸಾಲುಗೊಳಿಸಿ ಸತಿಯರ ತಲೆವಣಿ ಸಖಿಯೊಡನಿರ್ದಳು ರತಿ 
ಸರಸತಿಯ ರೀವಿಯಲಿ (ಮೋಹತ. ೨೬-೫). [ಸಿತೆ* ಬಟ್ಟೆ] 

ಸಿತವಣ್ಣ (ನಾ). ಬಿಳಿಯ ಬಣ್ಣ; ಶ್ವೇತವರ್ಣ : ಪೊಳೆವ ಮುತ್ತಿನ 
ಕಂಠಮಾಲೆ ನೆಲಸಿದ ಜವ್ವನದ ಸಿತವಣ್ಣದ ಮೆಯ್ಕ ನಳಿನವದನೆಯರೊಪ್ಪಿದರು 
(ಜೀವಂಸಾಂ. ೨೦-೧೧). (ಸತ * ಬಣ್ಣ) 

ಸಿತವರ್ಣ (ನಾ). ಇ ಸಿತವಣ್ಣ : ""ಸಿತವರ್ಣಂ ಕರ್ಕಂ'' (ವಸ್ತುಕೋ. 6೬-೨೪). (ಸಂ.] 

ಸಿತವಾಹನ (ನಾ). ಎ ಸಿತತುರಗ ೨ : ನೀನಿಂದು ಸಿತವಾಹನಂಗೀಯದಿರ್ಕುದುರೆಯಂ 
(ಚೈಮಿಭಾ. ೯-೧). (ಸಂ. 

ಸಿತವ್ಯಾಲ (ನಾ). ಎ ಸಿತಕರಿ : ಪುಷ್ಪಮಾಲೆಯಂ ದುರ್ವಾಸಲೋಲಮುನಿ ಕುಡೆ 
ಸಿತವ್ಯಾಲಕುಂಭಕ್ಕಿಟ್ಟೊಡೆ (ಭಾವಚಿಂ. ೩-೧೯). [ಸಂ.] 

ಸಿತಶಾಲಿ (ನಾ). ಒಂದು ಬಗೆಯ ಬತ್ತ: ""ಸಿತಶಾಲಿ ಕೆಂಗಲವೆ ಕೆಂಬತ್ತಿ . 
ಎಂದಿವು ನೆಲ್ಲ ಭೇದಂಗಳ್‌'" (ಮಂಗರಾ. ೧೧೦-೪).  [ಸಂ.) 

ಸಿತಶಿವ (ನಾ). ಒಂದು ಬಗೆಯ ಉಪ್ಪು; ಕಲ್ಲುಪ್ಪು. ಸಂ.) 

ಸಿತಶೂಕ (ನಾ). ಒಂದು ಬಗೆಯ ಧಾನ್ಯ; ಯವೆ. (ಸಂ. 

ಸಿತಸರ್ಷಪ (ನಾ). ಬಿಳಿಯ ಸಾಸುವೆ : ಬುದ್ಧಿಸಾಗರಂ ಸಗರನ ಮೇಲೆ ಸಿತಸರ್ಷಪಂ 
ಗಳನಿಟ್‌ಯೆ ಸುರಿವುದುಂ (ಅಜಿಪು. ೧೦-೫೩ ವ); ಅತಿಸಿತಸರ್ಷಪ ಶೇಪಾಕ್ಷತಂಗಳಂ 
ಮಂಗಳಾರ್ಥದಿಂ ಪೆರ್ವೆಂಡಿರ್‌ , . . ತಳಿದರ್‌ (ಸುಕುಮಾ. ೧೧-೬). [ಸಂ.) 

ಸಿತಸಿಂಧುವಾರ (ನಾ). ಒಂದು ಬಗೆಯ ಹೂವು; ಬಿಳಿಯ ಲೊಕ್ಕಿ : 
ಜಿನನುರದೊಳೆಸೆವ ಪಾಲಿನ ಪೊನಲ್‌ . . . ಮನೋಜ್ಞಸಿತಸಿಂಧುವಾರಮಾಲೆಯ 
ನಿಟ್‌ಕುಂ (ಶಾಂತಿಪು. ೧೦-೪೬). ಸಂ.) 

ಸಿತಹಯ (ನಾ). ಎ ಸಿತತುರಗ ೨ : ""ಇಂದ್ರಜಂ ಸಿತಹಯಂ . . . ಫಲ್ಲುಣನೆ 
ನಲ್ಮರ್ಜುನನೆನಿಕ್ಕು'' (ಮಂಗರಾ. ೭೮-೩); ಸಿತಹಯನನಕಟಾ ತೋಜಾ್‌ರೈ (ಕುವ್ಕಾಕ. 

[ಸಂ.) 

ಸಿತಾಂಗ (ನಾ). ೧. ಬಿಳಿಯ ದೇಹ; ಬಿಳುಪಾದ ಶರೀರ : ಉಜ್ವಲಿಸುವಪ್ರತಿಮ 
ದೀಪದವೊಲು ಸಿತಾಂಗದ ಸತಿಯ ಜಠರದಲಿ ಅತುಳಿತಪ್ರಭೆವೆತ್ತು (ಬಸಪು. ೩-೧೨). 


೮-೩೭). 


೮೫೩೮ 


5 


10 


py 
ಆ 


ಸಿತೇಕು 


ಸಿತಾಂಬರ (ನಾ). ೧. ಬಿಳಿಯ ಬಟ್ಟೆ; ಶ್ವೇತವಸ್ತ್ರ : ಸಿತಾಂಬರದಿಂದೆ ಗಾಳಿಸಿ 
(ಲೋಕೋಪ. ೮-೫೩). ೨. [ಜೈನ] ಶ್ವೇತಾಂಬರಪಂಗಡಕ್ಕೆ ಸೇರಿದ ಸಂನ್ಕಾಸಿ. 
[ಸಂ.] 


| ಸಿತಾಂಬು (ನಾ). ಬೆಳ್ಳಗಿರುವ ನೀರು; ನಿರ್ಮಲಜಲ : ಮಜ್ಜನ ಭೋಗಿಸುವರೆ 


ಸಿತಾಂಬು ತಿಳಿಗೊಳನು (ಕುವ್ಮಾಅ. ೨೧-೭). (ಸಂ. 

ಸಿತಾಂಬುಜ (ನಾ). ಬಿಳಿಯ ತಾವರೆ : ""ಪುಂಡರೀಕಮೆನಿಕುಂ ಸಿತಾಂಬುಜಂ 
ತಾನದೊಳ್‌'' (ವಸ್ತುಕೋ. ೨೫-೨೦); ಮಾನಸದಿಂ ಸಿತಾಂಬುಜಶತಂ ತಳರ್ವಯೆ 
ವೊಲೆಯ್ದೆ . . . ಬಂದೆಜಗಿತ್ತು . . . ಮರಾಳಮಂಡಳಂ (ಜಗವಿ. ೪-೬೪); 
ಸಿತಾಂಬುಜಮಾಕ್ರಿಕಾಘಸುಕ್ಷೀರವಿಶೇಷಗೌರರುಚಿಪೂರಿತಚಿತ್ರಶರೀರದಿಂದೆ ಮೇಣ್‌ 
ಪುಣ್ಮದ ಪುಂಜದಂತೆ . . . ಎಸೆವ. . . ವೃಷಭೇಶ್ವರನಂ ಕಂಡು (ಹಮ್ಮಾರ. ೫-೪). 

[ಸಂ.] 

ಸಿತಾಕ್ಷತ (ನಾ). ಬಿಳಿಯ ಮಂತ್ರಾಕ್ಷತೆ : ಪುಘ್ಪಸಂಕುಳದಿಂ ಪೂಜ್ಮತೆಯಂ 
ಸಿತಾಕ್ಷತದಿನುದ್ಧದ್ದ್ಯತ್ತಮಂ . . . ಫಲದಿನವ್ಮಾಬಾದೆಯಂ ಮಾಡುಗುಂ 
(ಶಾಂತಿಷು. ೧೦-೫೫); ಮಡಿವರ್ಗ ದೂರ್ವಾಂಕುರ ಸಿತಾಕ್ಷತ ಧವಳಸರ್ಷಪ 
ವರಫಲಾವಳಿಯ ತರಿಸಿದನು (ಕುವ್ಮಾಕ. ೧-೨೮). (ಸಂ.] 

ಸಿತಾತಪತ್ರ (ನಾ). * ಸಿತಚ್ಛತ್ರ : ಶತಪತ್ರದ ಸಿತಾತಪತ್ರದೊಳಂ ಪೊಂಬಾಟೆಯ 
ಚಾಮರಂಗಳೊಳಮೆಸೆವ . . . ಪದ್ಮರಾಗದ ಪಟ್ಟವಣೆಯೊಳ್‌ ನಿಲಿಸಿದ 
ಕಾಮದೇವನನತಿಪ್ರೀತಿಯಿಂದರ್ಚಿಸಿ (ಕಾದಂಉ. ೭೮೧); ಉಡಿದು ಕೆಡೆದ ಸಿತಾತಪತ್ರದ 
ನಡುವೆ ಹರಿಸಾಲಿನ ಕಪಾಲದ ಗಡಣವಿರೆ (ಕುವ್ಕಾಕ. ೧೯-೮೮); ತೋರದೇತಕೊ ಏನೊ 
ಲೋಕಪೂಜಿತ ದೇವ ದಶರಥಸಿತಾತಪತ್ರಂ ! (ಶ್ರೀರಾಮಾ. ೧೫೯-೧೯೭). [ಸಂ.) 

ಸಿತಾಬ್ದ (ನಾ). ಬಿಳಿಯ ಕಮಲ; ಪುಂಡರೀಕ : ಸಿತಾಬ್ಲಮೆಂಬ ಕಣ್‌ ಮಿಸುಪ 
ಪರಾಗಮೆಂಬ ನಸುಗೆಂಪಿನೊಳೊಂದಿರೆ (ಚಂದ್ರಪು. ೭-೬೩). (ಸಂ.] 

ಸಿತಾಬ್ರ (ನಾ). ೧. ಬಿಳಿಯ ಮೋಡ; ಬೆಳ್ಳುಗಿಲು : ಧರಣಿಪನ ಕೀರ್ತಿವಧು 
ನಭಃಕಬರಿಯಲ್ಲಿ ಗೊಜ್ಜಗೆಯ ಸರೋತ್ಕರವಾಂತಮೊಲೆ ಸಿತಾಭ್ರಂ ನೆರೆದಿರೆ 
(ರಾಜಶೇ. ೯-೬). ೨. ಕರ್ಪೂರ. ಸಂ.) 

ಸಿತಾರ್‌ "ಸಿತಾರು' ನೋ. 


"1 ಸಿತಾರ "ಸಿತಾರ್‌' ನೋ. 


ಸಿತಾರು, ಸಿತಾರ್‌, ಸಿತಾರ (ನಾ). ಒಂದು ಬಗೆಯ ತಂತೀವಾದ್ಕ : ಮಕ್ಕಳು 
ನರ್ತನವಿದ್ಧೆಯ ಕಲಿತರು ಕಲಿತರು ತಾಯಿ ಸಿತಾರು (ಇಂಚಾಪ. ೪೭-೨೧); ಆ ಸಿತಾರಿನ 
ಹುಡುಗ ಅಷ್ಟು ಊಟ ಮಾಡಿದ್ದನ್ನು ನಾನು ನೋಡಿಯೇ ಇರಲಿಲ್ಲ (ಮಹಾತ್ಮಾ. ೪೨). 
ಸಿತಾರ್‌: ಎರಡು ಪಾರ್ಶ್ವಂಗಳೋಳ್ತಾಳಮದ್ದಳೆಸಿತಾರ್ಸಾರಂಗಿಯೂ 
(ಅರ್ಚಾವಿ ೨೪-೫೧); ವೆಂಕಟರಮಣದಾಸರು . . . ಸಿತಾರ್‌ ಮತ್ತು ರುದ್ರವೀಣೆಗಳ 
ವಾದನದಲ್ಲಿಯೂ ಪ್ರವೀಣರಾಗಿದ್ದರು (ಸಂಗೀತ. ೬೯). ಸಿತಾರ : ಸಿತಾರವನ್ನಾದರೂ ತಾ 
(ಕಲಾಖ್ಕೋ. ೧೦೧). [4 ಪಾರ. ಸಿತಾರಾ; ಹಿಂ. ಮರಾ. ಸಿತಾರ್‌) 


35 | ಸಿತಾಳ "ಸೀತಳ' ನೋ. 


೨. ಬಿಳುಪಾದ ದೇಹವುಳ್ಳವನು; ಶಿವ : ಒಲಿದು ಕೀರ್ತಿಸಲೊತ್ತುವವೊ |40 


ತಾಂ ಪಲವು ಮಾತೃಕೆಗಳಿಗೆನುತ ಕೋಮಳಸಿತಾಂಗನನಾವಗಂ ನೆನೆವಂದವೋ 
(ಬಸಪು. ೩೫-೨೪). ೩. ಶುಕ್ರಗ್ರಹ : ""ಸಿತಾಂಗನುಶನನಸುರಗುರುವೆಂದೆನಲು ಶುಕ್ರಂ'' 
(ಮಂಗರಾ. ೧೨-೬). ೪. ಒಂದು ಬಗೆಯ ಸನ್ನಿಪಾತ : ಆ ತ್ರಯೋದಶ 
ಸನ್ನಿಪಾತಮಾವುದೆಂದೊಡೆ . . . ಚಿತ್ತವಿಭ್ರಮ , ಸಿತಾಂಗ (ಸೇವೆ. ೧೫೧). [ಸಂ.] 


ಸಿತಾಂಗಿ (ನಾ). ಬಿಳುಪಾದ ದೇಹವುಳ್ಳವಳು; ಸರಸ್ವತಿ: ಸಿತಾಂಗಿಯೆನ್ನ |45 


ಹೃದಯಾಬ್ದದೊಳಿರ್ದು ಮತಿಪ್ರಕಾಶಮನ್ನೆಸಗು (ಕಆ್‌ಕಂ. ೪). (ಸಂ. ಸಿತಾಂಗೀ] 


ಸಿತಿ (ನಾ). ೧. ಬಿಳಿಯ ಬಣ್ಣ; ಬಿಳುಪು. ೨. ಕರಿಯ ಬಣ್ಣ; ಕಪ್ಪು. [ಸಂ.] 

ಸಿತಿಕಂಠ (ನಾ). ಕಪ್ಪು ಕೊರಳುಳ್ಳವನು; ನೀಲಕಂಠ; ಶಿವ : ಸಿತಿಕಂಠನಂ 
ಕೂರ್ತು ತಪಗೆಯ್ದು (ಪ್ರೌಢರಾ. ೮-೯೬). [ಸಂ.] 

ಸಿತಿಗಳ (ನಾ). ಶಿವ; ಸಿತಿಕಂಠ : ಈ ಸಿತಿಗಳನೇನುಮನಟ್‌ಯದ ಮತಿರಹಿತೆಯ 
ಮಾತುಗೇಳ್ದು ಪಾಲ್ಗುಡಿದಪನೇ (ವೃಷವಿ. ೯-೯೧). "ಸಿತಗಲ' ಪರಾ. 

[ಸಂ. ಸಿತಿಗಲ] 

ಸಿತಿನಿ (ನಾ). ಒಂದು ಬಗೆಯ ಔಷಧದ್ರವ್ಕ : ಅರಿದಳ, ಸಿತಿನಿ, ನಗ್ಗಿಲ ಹೂವು 
- - * ಇವೆಲ್ಲವ ಸಂಪಾದನೆ ಮಾಡಿ (ಎವೈವಿ. ೧೬೫). ([] 

ಸಿತೆ (ನಾ). ಒಂದು ಬಗೆಯ ಸಕ್ಕರೆ; ರಾಯಿಪುಡಿಸಕ್ಕರೆ : "“ಶರ್ಕರಾ, ಸಿತಾ - 
ತವರಾಜನೆಂಬ ಸಕ್ಕರೆ; ರಾಯಿಪುಡೀಸಕ್ಕರೆ'' (ಸಿದ್ಧಾಂತಿ. ೨೮೬). (ಸಂ. ಸಿತಾ) 

ಸಿತೇಕ್ಸು (ನಾ). ಬಿಳಿಯ ಕಬ್ಬು : ಕಂತು ಚಾಪಕ್ಕೆ ಚಿತ್ತದೊಳಾಳ್ದಿರ್ಪ ಸಿತೇಕ್ಷುಮಾಲೆ 


ಸಿತೇಕ್ಸುದಂಡ 


ವಿಷಮಾಸ್ತ್ರಂ ಪಂಚಬಾಣಕ್ಕೆ ಮಾಣದೆ ಕಣ್ಣಾದಿರಿಸಿಟ್ಟ ಮಲ್ಲಿಗೆ . . . 
ತನ್ನಂದನೋಪಾಂತದೊಳ್‌ (ಚಂದ್ರಪು. ೧-೧೦೪). [ಸಂ.) 

ಸಿತೇಕ್ಸುದಂಡ (ನಾ). ಬಿಳಿಯ ಕಬ್ಬಿನ ಜಲ್ಲೆ : ಎಸೆವ ಸಿತೇಕ್ಸುದಂಡಮಂಡಲಿ 
ಬನದೊಳ್‌ (ಮಲ್ಲಿಪು ೨-೪೩). [ಸಂ.) 

ಸಿತೇತರ (ನಾ). ೧. ಬಿಳುಪಲ್ಲದುದು; ಕಪ್ಪು. ೨. ಒಂದು ಬಗೆಯ ಕುದುರೆ : | 
*"ಸಿತೇತರಾಖ್ಕಂ ತುರಂಗಮಿಂದ್ರಾಯುಧನುಂ'' (ವಸ್ತುಕೋ. ೮೬-೨೪). (ಸಂ.] 

ಸಿತೇತರಗತಿ (ನಾ). ೧. ಕಪ್ಪುಹೊಗೆಯೊಡನೆ ಹಬ್ಬುವವನು; ಅಗ್ನಿ : 
"“ಸಪ್ತಾರ್ಚಿಃ . . . ಸಿತೇತರಗತಿಃ . . . ಹುತಾಶನಃ - ಈ ೪೦ ಕಿಚ್ಚಿನ ಪೆಸರ್‌'' 
(ಹಲಾಯು. ೧೨-೬೨): ೨. (ಆಲಂ) ದುರಾಚಾರಿ; ಪಾಪಿ. ೧, ೨ : ಪರಿಕಿಪೊಡ 
ವಿಚಾರಿ ಸಿತೇತರಗತಿಯಾದಂ ಪ್ರಭಂಜನಪ್ರಿಯನತಿನಿಷ್ಠುರಜಿಹ್ಟ್ಪನುಷರ್ಬುಧನಂತಿರೆ 
ದುರ್ಬುಧನಾರೊಳೊಂದಿ ಪಡೆಯಂ ನೋವಂ (ಚಂದ್ರಪು. ೧-೪೨). ಸಂ.) 

ಸಿತೋತ್ಬಲ (ನಾ). ಬಿಳಿಯ ತಾವರೆ: '"ಕುಮುದಂ ಕೈರವಮೆಂದು 
ಸಿತೋತ್ರಲವದಲ್ಲಿ ಪೇಬಲ್ಪಡುಗುಂ'' (ವಸ್ತುಕೋ. ೨೫-೨೨). [ಸಂ.) 

ಸಿತ್ತುಂಡೆಗಿಡ (ನಾ). ಒಂದು ಬಗೆಯ ಔಷಧೀಸಸ್ಕ : ಸಿತ್ತುಂಡೆಗಿಡ, ಸಿಡಿಗೋಲಿ, 
ಹನುಮಂತತೊಪ್ಪಲು , ಚೇಡುಬೀರ (ಮೈಔಗಿ. ೨೧-೩೯೩). 

ಸಿತ್ತುಂಡ್ಮೆ 3” ಗಿಡ (« ಗಿಡು)) 

ಸಿದಕು "ಸಿದುಗು' ನೋ. 

ಸಿದಾಯ "ಸಿದ್ದಾಯ' ನೋ. 

ಸಿದಿಗೆ, ಶಿದ್ದಿಗೆ, ಸಿದ್ದಿಗ್ಗೆ (ನಾ). ೧. ಹೆಣವನ್ನು ಸುಡಲು ಒಟ್ಟಿದ ಕಟ್ಟಿಗೆಯ 

ರಾಶಿ; ಚಿತೆ: ಸ್ಮರನಿಟ್ಟ ಸಿದಿಗೆಯಂತಿರೆ ಸಿರಿಮಂಚಂ ಸ್ಮರಮಹಾಗ್ನಿಯಿಂ 
(ಲೀಲಾವ. ೧೪-೬೫); ಸುದತಿಯರ ಒಲುಮೆ ಅಟ್‌ಯದ ಅರಸು ತಾ ಸಿದಿಗೆಯ ಹೆಣನು 
(ಸರ್ವಜ್ಞ. ೭೫೨). ೨. ಹೆಣ ಹೊರುವ ಸಾಧನ; ಚಟ್ಟ : ಭಾವದೊಳು ಕೃಪೆ ಹುಟ್ಟಿ 
೬೬. ಸಿದಿಗೆಯನಿಳುಹವೇಳ್ನು (ಬಸಪು. ೩೨-೪೩); ತಿಂಮನ ಇತಿಶ್ರೀಯಾಯಿತೆಂದು ಸಿದಿಗೆ 
ಬಿಗಿದು ನಾಲ್ವರು ಭುಜ ಕೊಟ್ಟು ನಡದೇ ಬಿಟ್ಟರು (ತಿಂಮತ. ೧೯); ಬಾಬಣ್ಣನ ಮನೆಯ | | 
ಮುಂದೆ ಸಿದಿಗೆ ಕಟ್ಟುತ್ತಲಿದ್ದಾರೆ (ಅಶೋಕ. ೨೪೮). ಶಿದ್ದಿಗೆ : ೨. ಸೀತಮ್ಮನ ಶವವನ್ನು 125 
ಶಿದ್ದಿಗೆಯ ಮೇಲೆ ಹಾಕಿ ಕಟ್ಟುತ್ತಲಿದ್ದಾರೆ (ಪ್ರಣಸ. ೨೨). ಸಿದ್ದಿಗೆ : ೧. ""ಚಿತೆಯೆನಲು 
ಸಿದ್ದಿಗೆಯೆನಿಕ್ಕುಂ'' (ಮಂಗರಾ. ೧೧೮-೭). ೨. ಕುಲದಲಧಿಕ ಹಾರುವಂಗೆ ಸಿದ್ದಿ (ಪಾಳಾಂ. ದ್ವಿ)ಗೆ | | 
ಯೈಸಲೆ (ಬಸವ. ೫೯೭); ಸಿದ್ದಿಗೆಯ ನುಲಿಯ ([ಪಾಾಂ. ಸಿದಿಗೆಯ ತುದಿಯಲಿ) ಒತ್ತಿ 
ಬಿಗಿಬಿಗಿದು ಹಂಜರಿಸಿ (ಹಚಕಾ. ೧೧-೪೩); ಚವುಡರಸನಾ ಸಿದ್ದಿಗೆಯನುಚ್‌ ತಟ್ಟಿ . . . 
ತರಳೆ ಏಳೇಳೆನುತ ಪೆಸರಲಿ ಕರೆಯಲು (ಬಸಪು. ೩೨-೩೪); ನೆಟ್ಟನೆ ಶೂಲದ ಮರ ಹಳೆಯ |30 
ಸಿದ್ದಿಗೆಯ ಕಟ್ಟಿ ತವಗ ಮಾಡಿ ಕುಳಿತ (ಹರಿಸಾಂ. ೪-೧೮). | | 

ಸಿದುಗ್ಮು, ಸಿದಕು (ಕ್ರಿ). ಕೈಯಿಂದ ಹುಡುಕು; ತಡಕಾಡು: "'ಸಿದುಗು - 
ಹಸ್ತಾನ್ವೇಷಣೇ (ಕೈಯಿಂದ ಹುಡುಕು)'' (ಶಮಧಾ); ಗಳಗಳನೆ ಮುನ್ನ ಬೆಂದುಳಿದಿರ್ದ 
ಕರಿಗೊಳ್ಳಿಗಳನೆಲ್ಲವಂ ಸಿದುಗಿ ತಂದೊಟ್ಟಿ (ಹಚಕಾ. ೧೨-೩೫). ಸಿದಕು : ಪುಸ್ತಕವನ್ನು 
ಎಲ್ಲೋ ಇಟ್ಟು ಮನೆಯೆಲ್ಲಾ ಸಿದಕಿದ (ರೂಢಿ). 

ಸಿದುಗ್ಗು (ನಾ). ಕಸ; ಹೊಲಸು: ನೆಲದ ಮೇಲೆ ಬಗ್ಗಿಕೊಂಡು ಸಿದುಗನ್ನೆಲ್ಲಾ 
ಬದಿಗೆ ಮಾಡಿ ಬಿದ್ದಿದ್ದ ರೂಪಾಯಿಗಳನ್ನು ಶೋಧಿಸತೊಡಗಿದಳು (ಪ್ರತಿಐಂ. ೭). 

(ದೇ. ಗ ತಮಿ. ಚಿತಕು ಎ ದೋಷ, ತಪ್ಪು] 

ಸಿದ್ದಾಯ, ಸಿದಾಯ (ನಾ). ಗೊತ್ತುಪಡಿಸಿದ ತೆರಿಗೆ; ನಿಗದಿಯಾದ 
ಕಂದಾಯ : ಊರ್ಗಳ ಸಿದ್ದಾಯವನಿತ್ತು (ಎಕ. ೪1, ಶಿಕಾರಿ. ೧೦-೫೨; 1085); ರಾಯ 
ನಿನಗಾವಿಂದು ದಿಟ ಸಿದ್ದಾಯವನು ನಾವ್ತೆತ್ತೆವಲ್ಲದೆ ವಾಯುಜನ ಫಲುಗುಣನ ಬಿಲ್ಲಿನ 
ಬಲುಮುಗಂಜಿದೆವೆ (ಕುವ್ಮಾಸ. ೮-೩೦); ಇವನ ಸಿದ್ದಾಯಕಾಗಿ ಏನೆಂಬೆನೊಂದು 
ಸಾಸಿರಬಂಡಿ ಕನಕಮಂ ನ್ಯೂನಮಿಲ್ಲದೆ ತೆತ್ತು ಬಹೆವು (ಚೈಮಿಭಾ. ೧೭-೧೨). ಸಿದಾಯ: 
ಸಿದಾಯ ವರಾಡ ಬಿರಾಡ ಗರಿಕೆ ೩ ಹೊರೆಕೆ ಮುಂತ್ತಾದವ ತರಿಸಿಕೊಂಡು 
(ಸೌಣಇ. ೫%, ೨೫೩-೨೫; 1596). [ಇ ಸಂ. ಸಿದ್ದಾಯ.! ತೆಲು. ಸಿದ್ದಾಯಮು] 

ಸಿದ್ದಿಗೆ, ಸಿದ್ಧಿಗೆ (ನಾ). ೧. ಎಣ್ಣೆ, ತುಪ್ಪ ಮುಂತಾದ ದ್ರವಪದಾರ್ಥಗಳನ್ನು 


ಎಸೆಗುಂ 


10 


35. 


45 


೮೫೩೯ ಸಿದ್ದ 


ಎ 


ತುಂಬುವುದಕ್ಕಾಗಿ ಬಳಸುವ ಚರ್ಮದ ಚೀಲ; ಬುದ್ದಲಿ: ತುಂಬಿದಸಿದ್ದಿಗೆಯಂತೆ 
ರಥದ ಗಾಲಿಯಂತೆ ಬಟ್ಟಿತ್ತಾಗಿರ್ಪೆ (ಪಂಚತಂ. ೫೧-೧೯). ೨. ದ್ರವಪದಾರ್ಥಗಳನ್ನು 
ಅಳೆಯುವ ಒಂದು ಅಳತೆ : ತುಪ್ಪಮೆಣ್ನೆಯೆಮ್ಬಿವು ಕೊಡಕ್ಕೆ ಸೊಲ್ಲಗೆ ಸಿದ್ದಿಗೆ 
ಗರವಾನಂ (ಎಇ. ೫1%, ೩೩-೨೭; 1135). ಸಿದ್ದಿಗೆ: ೧. ತಿತ್ತಿ ಸಿದ್ದಿಗೆ ತೊಗಲ್ವೇಟ್‌ನೊಳಗೆ 
- ಬಂದತ್ತು ಗಂಗಾಸಾಗರವು (ಕುರಾಸಾಂ. ೧೯-೧೧). 
[ದೇ. ॥ ಮಲ. ಚುತ್ತಿಕ; ತುಳು. ಶಿದ್ದಿಗೆ, ಸಿದ್ದಿಗೆ ; ತೆಲು. ಸಿದ್ದಿಯ] 
ಸಿದ್ದಿಗೆ "ಸಿದಿಗೆ' ನೋ. 
ಸಿದ್ದೆ (ನಾ). ೧. ಒಂದು ನಿರ್ದಿಷ್ಟ ಅಳತೆ, - ಪ್ರಮಾಣ: ಪ್ರತಿ ಸೋಮವಾರಕ್ಕೆ 
ಅಕ್ಕಿ ಸಿದ್ದೆ ೧ (ಮೈಆರಿ. ೧೯೩೪, ೧೭-೮; ?); ಹೊನ್ನಾವರ ಕುಮಟಾ ತಾಲೂಕುಗಳಲ್ಲಿ 
. ೨ ಅರವಲಕ್ಕೆ ೧ ಸಿದ್ದೆ , ೨ ಸಿದ್ದೆಗೆ ೧ ಶೇರು (ಕಭಾಗ. ೨೯೦). ೨. ಒಂದು 
ನಿರ್ದಿಷ್ಟ ಅಳತೆಯನ್ನು ಅಳೆಯುವ (ಲೋಹ, ಮರ ಮುಂತಾದುವು 
ಗಳಿಂದಾದ) ಸಾಧನ: ಕಿಟ್ಟನ ಕೈಯಲ್ಲಿ ಬತ್ತ ಅಳೆಯುವ ಮರದ ಹಾನೆ, ಶಂಕರನ 
' ಕೈಯಲ್ಲಿ ಹಿತ್ತಾಳೆಯ ಸಿದ್ದೆ (ಸೃಪ್ನಹೊ. ೬೯); ಅದರ ಸಮಾಪದಲ್ಲಿ ಕವುಚಿಹಾಕಿದ 
ಒಂದು ಸಿದ್ದೆಯ ಮೇಲೆ ಚಿಮಣಿದೀಪ ಇಡಿಸಿದರು (ಮಲೆಮ. ೨೬೫). 
(ದೇ. ॥ ತಮಿ. ಚಿತ್ತಿ, ಚಿತ್ತೆ, ಚುತ್ತಿ; ತುಳು. ಶಿದ್ದೆ, ಸಿದ್ದೆ; ತೆಲು. ಸಿದ್ದೆ] 
ಸಿದ್ಧೆಗುಮ್ಮ (ನಾ). ಮೆಣಸಿನಕಾಯಿಯ ಹೊಗೆಯ ಘಾಟನ್ನು 
ಅನುಭವಿಸುವಂತೆ ಮಾಡುವ ಒಂದು ಬಗೆಯ ಶಿಕ್ಷೆ : ಸಿದ್ದೆಗುಮ್ಮ ಎಂದರೆ, 
ಒಂದು ಬಿದಿರಿನ ಸಿದ್ದೆಯಲ್ಲಿ ಎಂದರೆ ಅಳತೆಯ ಪಾತ್ರೆಯಲ್ಲಿ ಒಣಮೆಣಸಿನಕಾಯಿಗೆ 
ಉರಿಯುವ ಕೆಂಡವನ್ನು ಹಾಕಿ, ಅದನ್ನು ಮೂಗಿಗೆ ಒತ್ತಿ ಹಿಡಿದು, ಬಾಯಲ್ಲಿ 
ಉಸಿರೆಳೆದುಕೊಳ್ಳದಂತೆ ಅದನ್ನೂ ಕೈಯಿಂದ ಒತ್ತಿ ಹಿಡಿಯುತ್ತಾರೆ (ಕಾನೂರು. ೩೬೦); 
ಅವರು ಅವನನ್ನು ಚಿಕ್ಕಂದಿನಿಂದಲೂ . . . ಸಿದ್ದೆಗುಮ್ಮ ಮಾಡಿ, ಕತ್ತಲೆಕೋಣೆಯಲ್ಲಿ 
ಉಪವಾಸ ಕೂಡಿಹಾಕಿ ಭಯಂಕರವಾಗಿ ಪಳಗಿಸಲು ಪ್ರಯತ್ನಪಟ್ಟಿದ್ದರು 
(ಮಲೆಮ. ೩೨೪). [ಸಿದ್ದೆ * ಗುಮ್ಮ] 
ಸಿದ್ಧ (ಗು). ೧. ನಿರ್ವಹಿಸಿದ; ಪೂರೈಸಿದ; ನೆರವೇರಿಸಿದ. ೨. ಅಣಿಯಾದ; 
ತಯಾರಾದ. ೩. ಪಡೆದ; ಹೊಂದಿದ. ೪. ಸಮಂಜಸವಾದ; ಸಾಧುವಾದ. 
೫. ರುಜುವಾತಾದ; ಸ್ಥಿರೀಕರಿಸಿದ. ೬. ಸಾಧಿಸಿದ; ಯಶಸ್ವಿಯಾದ. 
೭. ಪಕ್ಚವಾದ; ಹಣ್ಣಾದ. ಆ. ಕೀರ್ತಿಯನ್ನು ಹೊಂದಿದ; ಪ್ರಸಿದ್ಧವಾದ. 
(ನಾ). ೯. ಅಣಿಯಾದುದು; ತಯಾರಾದುದು : ಸಿದ್ಧವಾದ ಸರಕನ್ನು 
ದೋಣಿಗಳ ಮೂಲಕ... . ಕಳುಹಿಸಬಹುದು (ನನದಿ. ೨೨). ೧೦. ತಯಾರು; ಸನ್ನದ್ಧ: 
ನೀನು ಎಲ್ಲಿಗೆ ಕರೆದರೂ ನಾನು ಬರಲು ಸಿದ್ಧ (ರೂಢ). ೧೧. ತಯಾರಾಗಿರುವ 
ವ್ಯಕ್ತಿ : ನಾನು ಬರುವ ಹೊತ್ತಿಗೆ ನೀವೆಲ್ಲ ಸಿದ್ಧರಾಗಿರಿ (ರೂಢಿ). ೧೨. ಅಣಿಮಾದಿ 
ಅಷ್ಟಸಿದ್ದಿಗಳನ್ನು ಸಾಧಿಸಿದವನು ; ಅಲೌಕಿಕಸಾಮರ್ಥ್ಶವುಳ್ಳವನು: 
ಸಿದ್ಧರೆಂದರೆ ಸಾಲೋಕ್ಕ, ಸಾರೂಪ್ಯ, ಸಾಮಾಪ್ಕ, ಸಾಯುಜ್ಯ ಮತ್ತು ಸೌಖ್ಟಿತ ಎಂಬ 
ತತ್ವಗಳಲ್ಲಿ (ಧೈ್ಯೇಯಗಳಲ್ಲಿ) ನಿಷ್ಣಾತರಾದ ಪವಿತ್ರಸಂತರು (ತುಳುನಾ. ೪೭); ಸಿದ್ಧರು 
ಸಾಧ್ಮರು ವರತಾಪಸೋತ್ತಮರು . . . ಹಣೆಯೊಳು ಬರೆದುದನಳಿಸಲಶಕ್ತರು 
(ಇಂಚಾಪ. ೧೪೫-೧೨). ೧೩. ದೇವತೆಗಳಲ್ಲಿಯ ಒಂದು ಪಂಗಡ: ಖಚರಕಿನ್ನರ 
ಸಿದ್ದನಿರ್ಜರನಿಚಯವೆಮಗೋಲ್ಕೆಸಿ ಹೋಗಲಿ (ಕುವ್ಮಾಕ. ೬-೫); ವಿದ್ಯಾಧರ ಅಪ್ಸರ 
. ಸಿದ್ಧ ಭೂತ ಬೇತಾಳರೆಂಬ ದೇವತಾಭೇದಂಗಳಲ್ಲಿ (ವಿವೇಕ. ೧೩೦); ಅವನ 
ದರ್ಶನದಿಂದ ಸಿದ್ಧನಾಗಿ ಸ್ವರ್ಗಕ್ಕೆ ಬರಲು ಸಮರ್ಥವಾಗುವೆ (ವಚಭಾ. ೧೨೪). 
೧೪. ನಿಜವಾದುದು; ಸತ್ಮ: ಆ ಭೂತಂಗಳುಂ ಕಾಯಾಕಾರಪರಿಣತಂಗಳಕ್ಕುಮಿದು 
ಪ್ರತ್ಮಕ್ಷಪ್ರಮಾಣಸಿದ್ದಂ (ಶಾಂತಿಪ ೮-೧೨೮ ವ); ಆ ನೀಚನಾದ ರಾವಣನೇ ಆದರೂ 
ನಮಗೆ ಶರಣಾಗತನಾಗಿ ಬಂದಲ್ಲಿ ನಾವು ಮನ್ನಿಸಿ ರಕ್ಷಿಸುವುದೇ ಸಿದ್ದ (ನೀತಿಚಿಂ. ೫1೪. ೧೮). 
೧೫. ಕೆಲವು ಶಾಸನಗಳ ಆರಂಭದಲ್ಲಿ ಹೇಳುವ ಶುಭಸೂಚಕವಾದ ಶಬ್ದ: 
ಸಿದ್ದಂ ನೆಜೆದಾದ ವ್ರತಶೀಲನೋನ್ಪಿಗುಣದಿಂ . . , ನೋನ್ತು (ಎಕ. (8), ೮೬-೧; 
7ನೆಯಶತ). ೧೬. [ಜೈನ]ಪಂಚಪರಮೇಷ್ಠಿಗಳಲ್ಲಿ ಒಬ್ಬ: ತ್ರಿಲೋಕೈಕಚೂಡಾಮಣಿ 
ಗಳ್ಳಿದ್ದರ್‌ ಸ್ವಕೀಯಪ್ರಭುತೆಯನೆಮಗಂ ಮಾಲಟ್ಕತಿಪ್ರೀತಿಯಿಂದಂ (ಆದಿಪು. ೧-೨); 


ಸಿದ್ಧ ಉಡುಪು 


ಸಿದ್ದರ್ಕಳ್‌ . . . ಉದ್ದರಿಸುಗೆಮ್ಮಂ (ಪುಷ್ಪಪು. ೧-೨). ೧೭. [ಶೈವ] ಇಪ್ಪತ್ತೆಂಟು 

ಶಿವಾಗಮಗಳಲ್ಲಿ ಒಂದು: ಲಲಿತ, ಸಿದ್ದ, ಸಂತಾನ . . . ಪಾತುಲಗಳೆಂಬ 

ಇಪ್ಪತ್ತೆಂಟು ಶಿವಾಗಮಗಳು (ಭಾರದ. ೭೨). ೧೮. [ವೀಶೈ] ಮೂರು ಬಗೆಯ 

ಪ್ರಸಾದಗಳಲ್ಲಿ ಒಂದು; ಲಿಂಗಕ್ಕೆ ಅರ್ಪಿಸಿ ಉಳಿದುದು: ಉರುತುದ್ಧಸಿದ್ದ 

ಪ್ರಸಿದ್ಧಂ . . . ಇನಿತುಮಂ ನಿಯಮದಿಂದಿರದೆ ಕೊಂಬರ ವಿವರಮಂ ಪೇಳ್ವೆನು (ಲಶಿ:ಂ. 

೪೭-೧೫); ಶುದ್ಧ ಸಿದ್ಧ ಪ್ರಸಿದ್ಧವೆಂದು ಪ್ರಸಾದಲಿಂಗ ತ್ರಿವಿಧವು (ಎವೇಕ. ೧೧೨). (೫ಂ.] 

" ಸಿದ್ಧಉಡುಪು (ನಾ). ಬೇರೆ ಬೇರೆ ಅಳತೆ ಹಾಗೂ ಆಕಾರಗಳಲ್ಲಿ ಹೊಶಿದು 
ತಯಾರಿಸಿಟ್ಟಿರುವ ಉಡುಪು : ನಮ್ಮ ಮನೆಯ ಎದುರಿನಲ್ಲಿ ಸಿದ್ದಉಡುಪುಗಳ 
ಅಂಗಡಿಯಿದೆ (ರೂಢ). [ಸಿದ್ದ 1 ಉಡುಪು) 

ಸಿದ್ಧಕ್ಷೇತ್ರ (ನಾ). ಸಿದ್ಧರೂ ಮುನಿಗಳೂ ನೆಲಸಿರುವ ಸ್ಥಳ : ಈ ಮೆಯ್ಕೊಳೀ 
ತೋರ್ಪುದೆ ಸಿದ್ಧಕ್ಷೇತ್ರಂ (ಸುಕುಮಾ. ೪-೪೬). [ಸಂ.1 

ಸಿದ್ಧಗೊಳಿಸು (ಕ್ರಿ). ೧. ತಯಾರುಮಾಡು; ಏರ್ಪಾಡುಮಾಡು : 
ಮುಖ್ಯಾಧಿಕಾರಿಯು ಸಮಾರಂಭಕ್ಕೆ ಅಗತ್ಮವಾದುದನ್ನು ಸಿದ್ಧಗೊಳಿಸಲು ಹೇಳಿದರು 
(ರೂಢಿ). ೨. ಖಚಿತಪಡಿಸು; ದೃಢಪಡಿಸು: ಕನ್ನಡವು ಕ್ರಿ.ಶ. ೨ನೆಯ ಶತಕ್ಕಿಂತ 
ಮುಂಚೆ ದಕ್ಷಿಣಕನ್ನಡಸಮುದ್ರತೀರದಲ್ಲಿ ವೃವಹಾರಭಾಷೆಯಾಗಿತ್ತೆಂದು- ಹಲವು 
ಪಂಡಿತರು ಸಿದ್ಧಗೊಳಿಸಿದ್ದಾರೆ (ಕಸಾಚ. ೬. (ಸಿದ್ಧ 4 ಕೊಳ್‌ 4 - ಇಸ್ಟು) 

ಸಿದ್ಧಫೃತ (ನಾ). ಒಂದು ಬಗೆಯ ಔಷಧೀದ್ರವ್ಮ : ಸಿದ್ಧಘೃತ - ಕೊಡಸಿಗೆಬೀಜ , 
ಲಾಮಂಚ . . . ನೆಲಗುಳ್ಳ. ಸಹ ಚೂರ್ಣಂಗೆಯ್ದು ತುಪ್ಪದಲ್ಲಿ ಹಾಕಿ ಅಟ್ಟು, ಆ 
ಘೃತವನ್ನು ಸೇವಿಸಲು ಸಕಲಚ್ವರ . . . ತಲೆಬೇನೆ ಸಹ ಮಾಣ್ದುಂ (ಸಕವೈ. ೧೧೬). 

(ಸಂ.) '` 

ಸಿದ್ಧಚಕ್ರ (ನಾ). [ಜೈನ] ಸಾಧಕನು ಸಿದ್ಧಿಯನ್ನು ಪಡೆಯಲು ಪೂಜಿಸುವ 
ಒಂದು ಬಗೆಯ ಚಕ್ರ : ಜಗತ್ಮತಿಶಯಂ ಶ್ರೀಸಿದ್ಧಚಕ್ರಂ ಮಹತ್‌ ಅದೆಲ್ಲಮಂ 
ಹ್ರೀಂಕಾರದಿಂ ತ್ರಿಧಾವೇಷ್ಟನಮಂ ಮಾಡಿ (ಪ್ರತಿಷ್ಠಾ. ೧೦-೧೫). 

ಸಿದ್ಧ ಚಕ್ರದ ನೋಂಪಿ = ಸಿದ್ಧಚಕ್ರವನ್ನು ಪೂಜಿಸುವ ವ್ರತ ,-- ನೋಂಪಿ : 

ದೇವಣನು ಸಿದ್ಧಚಕ್ರದ ನೋಂಪಿ ಶ್ರುತಪಂಚಮಿ ನೋಂಪಿಗೆ ಮಾಡಿಸಿದ 
ಪಂಚಪರಮೇಷ್ಠಿಗಳ ಪ್ರತಿಮೆ (ಕಇಆ. ೭೩-೧೧-೪; 12ನೆಯ ಶತ). (ಸಂ.) 

ಸಿದ್ಧತೆ (ನಾ). ೧. ಪರಿಪೂರ್ಣತೆ ; ಸಮಗ್ರತೆ. ೨. ಏರ್ಪಾಡು ; ತಯಾರು : 
ಮದುವೆಗೆ ಸಕಲಸಿದ್ದತೆಗಳೂ ನಡೆದಿವೆ (ರೂಢಿ). [ಸಂ. ಸಿದ್ಧತಾ) 

ಸಿದ್ಧದೇವದಾರು (ನಾ). ಒಂದು ಬಗೆಯ ಮರ :""ಶಿವದಾರುಃ - ಸಿದ್ಧದೇವದಾರು'' 
(ಓಷಧಿ. ೧೬೫). (ಸಂ. 

ಸಿದ್ಧನಿಲಯ (ನಾ). ಸಿದ್ಧಕ್ಷೇತ್ರ : ಮೂಟುಂಲೋಕದಿಂ ಮೇಲೆ ಬೆಳ್ಳೊಡೆ 
ಯಿರ್ಪಂತೆವೊಲಿರ್ದ ಸಿದ್ಧನಿಲಯಕ್ಕಾನಂದದಿಂ ಪೋಗಿ (ಪಂರಾಮಾ. ೧೬-೮೨). (ಸಂ.) 

ಸಿದ್ಧಪಡಿಸು (ಕ್ರಿ). ತಯಾರುಮಾಡು ; ಸಿದ್ಧಗೊಳಿಸು : ಜಾತಕ ಸಿದ್ಧಪಡಿಸಲು 
ಅವರನ್ನೇ ಕೇಳಿಕೊಳ್ಳಲಾಯಿತು (ಒಡ್ಡಿಉ. ೧೩); ಅಮ್ಮೈಯನು ಮುಂದೆ ಬರುವ 
ವಿಪತ್ತನ್ನು ತಿಳಿಯದೆ ಸಡಗರದಿಂದ ಸಿದ್ಧಪಡಿಸುತ್ತಿದ್ದರು (ಚೆಂಗಾಳ್ವ. ೧೮೮). 

[ಸಿದ್ಧ * ಪಡಿಸು] 

ಸಿದ್ಧಪತ್ರೆ (ನಾ). ಗಾಂಜಾಎಲೆ ; ಭಂಗಿಸೊಪ್ಪು : ""ಭಂಗೀ = ರೀತಿಯುಂ, 
ಸಿದ್ಧಪತ್ರೆಯುಂ'' (ಕಾಶಕೃ. ೨೩೫); ಸಿದ್ಧಪತ್ರೆ ಶಿವಧ್ಯಾನ , ನಿದ್ದೆ ಬಿದ್ದರೆ ಎಮ್ಮೆ ಕೋಣ 
(ಗಾದೆ). (ಸಂ. ಸಿದ್ಧಪತ್ರ) 


$ 


pe 


0 


ದ 


5 


25 


೮೫೪೦ 


————————— ತಾತಾ 


ಸಿದ್ಧವಸ್ತು 


! ಸಿದ್ಧಪುರುಷ (ನಾ). ಅಲೌಕಿಕಶಕ್ತಿಯನ್ನು ಹೊಂದಿದವನು: ಸಿದ್ಧಪುರುಪರಿಗೆ 


ಕ್ಷೇಮವೆಂಬುದು ಸ್ಟಾಧೀನವಾಗಿರುವುದು (ಶಾಕುಂತ. ೬೫-೨೪); ಸಿದ್ಧಪುರುಷರು 
ದೇವತಾಸಾಕ್ಷಾತ್ಕಾರ ಪಡೆದು ತಮ್ಮ ಅಲೌಕಿಕಸಾಮರ್ಥದಿಂದ ಬೀಜಾಕ್ಸರಗಳನ್ನು 
ಉಚ್ಚರಿಸಿರುತ್ತಾರೆ (ಭಾರದ. ೧೫೪). (ಸಂ.] 

ಸಿದ್ಧಪ್ರಯೋಗ (ನಾ). ಫಲ ಕೊಡುವಂಥದು; ಪರಿಣಾಮಕಾರಿಯಾದುದು: 
ಮಗಳೆ ಬಾ ಕೊಳ್‌ ಐದು ಮಂತ್ರಾಳಿಗಳನಿವು ಸಿದ್ಧಪ್ರಯೋಗವು (ಕುವ್ಮಾಆ. ೩-೧೬); 
ಅದರಿಂದಿದು ಸಿದ್ಧಪ್ರಯೋಗವೆಂದರಿವುದು (ಸಕವೈ. ೩೭೬). [0.) 

ಸಿದ್ಧಪ್ರಸಾದ (ನಾ). [ವೀಶೈ] ಮೂರು ಬಗೆಯ ಪ್ರಸಾದಗಳಲ್ಲಿ ಒಂದು ; 
ಲಿಂಗಕ್ಕೆ ಅರ್ಪಿಸಿ ಉಳಿದುದು: ಶುದ್ದಪ್ರಸಾದ ಗುರುವಿನದದು ಸಿದ್ಧಪ್ರಸಾದ 
ಲಿಂಗದದು ಪ್ರಸಿದ್ಧಪ್ರಸಾದ ಜಂಗಮದದು ಇಂತೀ ತ್ರಿವಿಧ ಒಂದಾದವರ ತೋಜಾ 
(ಬಸವ. ಕ. ೭೯೦); ಮನುಜನಸುವಮೃತತ್ವವಂ ಪಡೆದನುವಹುದು ಮೇಣಾವುದಂ 
ಬಿಡದನುಭವಿಸುವವನೊಂದುವಂ ಸಿದ್ಧಪ್ರಸಾದಸುಖ (ಬಸಪು. ೪-೬೩೬). [ಸಂ.) 

ಸಿದ್ಧಪ್ರಸಾದಿ (ನಾ). (ವೀಶೈ]ಸಿದ್ಧಪ್ರಸಾದವನ್ನು ಸ್ವೀಕರಿಸುವವನು: ಕಾಲನ 
ಕೊಂದಾತನಲ್ಲದೆ ಶುದ್ಧಪ್ರಸಾದಿಯಲ್ಲ ಕಾಮನ ತಿಂದಾತನಲ್ಲದೆ ಸಿದ್ಧಪ್ರಸಾದಿಯಲ್ಲ 
(ಅವಚಂ. ೨೭೬-೧೨೬೮). ([ಸಂ. ಸಿದ್ಧಪ್ರಸಾದಿನ್‌] | 

ಸಿದ್ಧ ಮಾತ್ರಿಕ (ನಾ). ಪ್ರಾಚೀನ ನಾಗರೀಲಿಪಿ: ಬಹುಬಳಕೆಯಲ್ಲಿರುವ 
ವರ್ಣಮಾಲೆಯನ್ನು "ಸಿದ್ಧಮಾತ್ರಿಕ' ಎಂದು ಕರೆಯುತ್ತಾರೆ. ಇದು ಮೊದಲಿಗೆ ಕಾಶ್ಮೀರದಲ್ಲಿ 
ಹುಟ್ಟಿತೆಂದು ಕೆಲವರು ಅಭಿಪ್ರಾಯಪಡುತ್ತಾರೆ (ಪ್ರವಾಇ. 1, ೬೬). (ಸಂ. ಸಿದ್ದಮಾತ್ರಿಕಾ) 

ಸಿದ್ಧಮೂಲಿಕೆ (ನಾ). ಸಿದ್ಧಿಯನ್ನುಂಟುಮಾಡುವುದೆಂದು ನಂಬಲಾದ 
ಮೂಲಿಕೆ: ಆ ಮಹಾತ್ಮರು . . . ತಿಮ್ಮಣ್ಣನಾಯಕನಿಗೆ ದೆಸೆಗಟ್ಟಿನ ದೂಳಿತ, 
ಸಿದ್ಧಮೂಲಿಕೆ, ಕೈಆಂಬು ಇವುಗಳನ್ನು ಕೊಟ್ಟು . .. ಹೊರಟು ಹೋದರಂತೆ (ಚಿತ್ರಪಾ. ೭). 

(ಹಂ. ಸಿದ್ದಮೂಲಿಕಾ] 

ಸಿದ್ಧರಸ (ನಾ). ೧. ಪಾದರಸ ; ಪಾರಜ. ೨. ಯಾವುದೇ ಲೋಹವನ್ನು 
ಬಂಗಾರವನ್ನಾಗಿ ಮಾರ್ಪಡಿಸುವುದೆಂದು ನಂಬಲಾದ ಒಂದು ಬಗೆಯ 
ರಸ: ಶೋಕರಸಮೆಲ್ಲಂ ಪೋಗಿ ನಿರ್ವೇಗರಸಂ ಪುಟ್ಟೆ ಸಿದ್ಧರಸಮಂ ಮುಟ್ಟಿದ 
ಲೋಹದಂತೆ ಶುದ್ದಾಂತರಂಗನಾಗಿ (ಆದಿಪು. ೩-೫೬ ವ);- ಆಗದಿಹುದೇ ಸಿದ್ಧರಸ 
ಸಂಯೋಗದಿಂ ಸೌವರ್ಣ (ಬಸಪು. ೫೭-೬೯); ಸಿದ್ಧರ ಸತತವಿಶುದ್ಧರ . . . ನೆನೆದು 
ನಾನೀಗ ಸಿದ್ದರಸದೂಳು ಲೋಹವನದ್ದಿದಂತಾತ್ಮಸಿದ್ಧಿಯ' ಪಡೆವೆನಿನ್ನೇನು 


(ಭರಚ. ೧-೨). [ಸಂ.] 


30 | ಸಿದ್ಧರಸವೇದ (ನಾ). ೧. ರಸವಾದದಲ್ಲಿ ಸಿದ್ಧಿಯನ್ನು ಪಡೆದವನು. 


ಸಿದ್ಧಪದ (ನಾ). [ಜೈನ। ಸಿದ್ಧನ ನೆಲೆ; ಮೋಕ್ಷ: ಸಿದ್ಧಪದಮಂ ಕೈಕೊಳ್ಳುದ |40 


ಕಡ್ಡಮೊಡ್ಡಣಮೊಡ್ಡಿರ್ದಘಸೈನ್ಮಮಂ ತುಟೌಯಿಸಲ್‌ (ಶಾಂತಿಪು. ೧-೭); ಇನ್ನು ಮುಂದೆ 
ಸಾಧಕನು ಅರ್ಹತಪದವನ್ನು ಹತ್ತಬೇಕು. ಆಮೇಲೆ ಸಿದ್ಧಪದವು (ಜೈನಪ. ೫೦೧). [ಸಂ.] 
ಸಿದ್ದಪರಮೇಷ್ಠಿ (ನಾ). [ಜೈನ] ಪಂಚಪರಮೇಷ್ಠಿಗಳಲ್ಲಿ ಒಬ್ಬ ;ಕರ್ಮಗಳನ್ನು 
ನಾಶಗೊಳಿಸಿ ಮುಕ್ತಿ ಪಡೆದವನು : ಸಿದ್ದಪರಮೇಷ್ಠಿಗಳಷ್ಟಗುಣಂಗಳಂ ನೆನೆಯುತ್ತಂ 


(ಆದಿಪು. ೧೦-೧೪ ವ); ವಿದೆಗಳಂ ಸಾಧಿಸಿ ಸಿದ್ದಪರಮೇಷ್ಠಿಗಳಂ ಸ್ತುತಿಯಿಸುತಿರ್ಪ |45 


ಸಮಯದೊಳ್‌ (ಪಂರಾಮು. ೧೦-೧೩೮ ವ). (ಸಂ. ಸಿದ್ದಪರಮೇಷ್ಠಿನ್‌] 


೨. ಬಯಕೆಯು ಈಡೇರಿದವನು. ೧ , ೨ : ಬದ್ಧರಸನುಂಸಿದ್ದರಸ ವೇದನುಮಾದ 
ರಸವಾದಿಯಂತೆ ಜ್ವಳೆನಜಟಿ ರಾಗಿಸಿ ನೈಮಿತ್ತಿಕನಂ ಬರಿಸಿ (ಶಾಂತಿಪು. ೫-೩೭ ವ). 
[< ಸಂ. ಸಿದ್ಧರಸವೇದಿನ್‌]. 

ಸಿದ್ಧಲಿಕೆ (ನಾ). ತುಪ್ಪ ಮೊದಲಾದ ದ್ರವಪದಾರ್ಥಗಳನ್ನು ತುಂಬುವ 
ಚರ್ಮದ ಚೀಲ : ತುಪ್ಪ ತುಂಬಲಿಕ್ಕೆ ಸಿದ್ಧಲಿಕೆ ಎಣ್ಣೆ ತುಂಬಲಿಕ್ಕೆ ಬುದ್ದಲಿಕೆ 
(ವಚಶಾ. 1. ೩೭೦). [೮ ಸಿದ್ದಿಗೆ; 

ಸಿದ್ಧಲೇಪ (ನಾ). ಎ ಸಿದ್ಧರಸ ೨: ಅಮೃತಫಲ ಸುಕಬೀಜ ಸಿದ್ದಲೇಪಾದಿ 
ಸುವಸ್ತುಗಳನೇಕಮಾಗಿ ಅಲ್ಲಿಯಣ ಶಿವಭಕ್ತರಿಗೆ ಸುಕೃತಾನುರೂಪದಿಂದಾನಂದ 
ಕರಗಳಾಗಿರ್ಕುಂ (ಎವೇಕ. ೨೧೦). 1ಸಂ.] 

ಸಿದ್ಧವಟಕ (ನಾ). ಒಂದು ಬಗೆಯ ಔಷಧದ ಗುಳಿಗೆ : ಸಿದ್ಧವಟಕ - ಜಾಕಾಯಿ, 
ವಾದಕ್ಕಿ . . . ಎಲಚಿಯ ಪ್ರಮಾಣ ಗುಳಿಗೆಯಂ ಮಾಡಿ . . . ಮೆಲ್ಲಲು ಸರ್ವಾತಿಸಾರಂ' 
ಮಾಣ್ಣುಂ ; ಸಿದ್ದವಟಕವೆಂದಿದಂ ಆತ್ರೇಯಮುನಿಗಳು ನಿರ್ಮಿಸಿದರು (ಸಕವೈ. ೩೨೯). 

[ಸಂ.] 

ಸಿದ್ಧವಸ್ತು (ನಾ). ಕಚ್ಚಾಮಾಲುಗಳಿಂದ ತಯಾರಾಗಿ ಮಾರಾಟಕ್ಕೆ ಸಜ್ಜಾಗಿರುವ 
ಪದಾರ್ಥ: ಸಿದ್ಧವಸ್ತುಗಳು ಭಾರತಕ್ಕೆ ಆಮದಾಗಿ ಬರುತ್ತವೆ (ಭೂವಿವ. ೩೬೭); . 
ಟಾಟಾರವರು . . . ಕಚ್ಚಾಮಾಲುಗಳ ಸಂಗ್ರಹ, ಸಿದ್ಧವಸ್ತುಗಳ ಮಾರಾಟ ಮೊದಲಾದ 


ಸಿದ್ಧವೈದ್ಯ 


ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ಸ್ವದೇಶಕ್ಕೆ ಹಿಂದಿರುಗಿದರು (ಕಪಪ. ೬-೮೭). 
[ಸಂ.) 
ಸಿದ್ಧವೈದ್ಯ (ನಾ). ಭಾರತೀಯ ವೈದ್ಯಕೀಯ ಪ್ರಕಾರಗಳಲ್ಲಿ ಒಂದು : ಅವರು 
ಸಿದ್ದವೈದ್ಯದಲ್ಲಿ ಪರಿಣತರು (ರೂಢಿ). (ಸಂ. 
ಸಿದ್ಧಶಿಲೆ (ನಾ). ೧. ಪವಿತ್ರವಾದ ಬಂಡೆಗಲ್ಲು : ಜಿನವಲ್ಲಭನ ಸುಧರ್ಮ 
ಸನ್ನತಿಯೊಳ್ಳೊಟ್ಟ ಗುಣಾವಳಿಯನೀ ವೃಷಭಗಿರಿಯ ಸಿದ್ಧಶಿಲೆಯೊಳೆಚೆಯಮ್ಮಂ 
ಟಂಕ್ಕೋ(ಕೋ)ತ್ಕೀರ್ಣ್ಣಮ್ಮಾಡಿದಂ (ಶಾಸಸಂ. ೯-೧೧; ಸು. 975). ೨. [ಜೈನ] ಸಿದ್ದರು 
ನೆಲಸಿರುವ ಬೆಟ್ಟಿ: ಸಾವಂ ರಾವಣನೆಂದರ್‌ ಕೇವಲಿಗಳ್‌ ಸಿದ್ಧಶಿಲೆಯನುದ್ದರಿಸಿದ 
ಶೌರ್ಯಾವಷ್ಟಂಭದಿನದು ನಿನಗೆ ವೈರಿಶಸ್ತಾಹತಿಯಿಂ 
(ಪಂರಾಮಾ. ೧೪-೪೫). (ಸಂ. ಸಿದ್ಧಶಿಲಾ] 
ಸಿದ್ಧಶೇಷೆ (ನಾ). [ಜೈನ] ಪೂಜೆ ಮಾಡಿದ ಹೂವು, ಅಕ್ಷತೆ ಮೊದಲಾದುವು; 
ಪ್ರಸಾದ : ಮಾರಮಧನನಂ ಸ್ತುತಿಯಿಸಿ ತತ್ಪ್ರೃಕಟಫಲಪ್ರಾಪ್ತಿಗೆ ಸಂಚಕರಂಗೊಳ್ಳಂತೆ 
ಸಿದ್ಧ ಶೇಷೆಯನಾಗಳ್‌ ಕೊಂಡು (ಆದಿಪು. ೪-೨). (ಸಂ. ಸಿದ್ಧಶೇಷಾ] 
ಸಿದ್ಧಶೈಲ (ನಾ). ಸಿದ್ಧ ಶಿಲೆ ೨ : ನಿನಗೆ ಸಿದ್ಧಶೈಲಮನೆತ್ತಿದನ ಕೈಯೊಳ್‌ 
ಮರಣಮಕ್ಕುಂ (ಪಂಠಾಮಾ. ೧೧-೭ ವ). [ಸಂ.) 
ಸಿದ್ಧಸಹಣಿ (ನಾ). ಅಶ್ವಸೈನ್ಮದ ಮುಖ್ಯಸ್ಥ : ಸಿ![ದ್ದ)ಸಹಣಿ ಮ(ಂ)ನ್ನೆಯ 
ಬೋಯರಸನು (ಸೌಇಇ. ೫%, ೩೭೩-೫;ಸು. 14ನೆಯ ಶತ). [ಸಿದ್ದ 3- ಸಹಣಿ (ಆ ಸಾಹಣಿ?)) 
ಸಿದ್ಧಸೇಸೆ (ನಾ). ಸಿದ್ಧ ಶೇಷೆ: ಶ್ರೀಜಿನಪತಿಪದಕಮಳವಿರಾಜಿತಮಂ 
ಸಿದ್ದಸೇಸೆಯಂ ತಳೆದನಿಳಾಪೂಜಿತಚರಿತಂ (ಮಲ್ಲಿಪು. ೧೧ ೧); ನಿತ್ಯವ್ರತಂಗಳಂ ಕೈಕೊಂಡು 
ಸಿದ್ಧಸೇಸೆಯಂ ಕೊಂಡು (ಛರ್ಮಾಮೃ. ೫-೭೦). (< ಸಿದ್ಧಶೇಷೆ] 
ಸಿದ್ಧಹಸ್ತ (ನಾ). ೧. ಸಿದ್ಧಿಯನ್ನು ಪಡೆದುದು ; ಎತ್ತಿದ ಕೈ : ರಾಜಾಡಳಿತದ 
ಕ್ಷೇತ್ರದಲ್ಲಿ ರಾಜಾಜಿಯವರ ಕೀರ್ತಿ ಬೆಳೆದಿದೆ ; ಆ ಬಗೆಯಲ್ಲಿ ಅವರದು ಸಿದ್ಧಹಸ್ತ 
(ರಾಜಮ ೮೫). ೨. ಸಿದ್ಧಿಯನ್ನು ಪಡೆದವನು ; ನಿಪುಣ : ಕಥಾರಚನೆಯಲ್ಲಿ ಇವನು 
ಸಿದ್ಧಹಸ್ತನಾದನು (ಮೊಪಾಸಾ. ೫ ಮುನ್ನುಡಿ). (ಸಂ. 
ಸಿದ್ಧಾಂಜನ (ನಾ). ಸಿದ್ಧಿಯನ್ನು ದೊರಕಿಸುವ ಅಂಜನ : ಮುನಿವಾಕ್ಕಮೆಂದೆಂಬ 
ಸಿದ್ಧಾಂಜನಮಿಟ್ಟುಮರಸುತ್ತಲೈತರೆ (ನಾಗವ. ೧೦-೭೩). [ಸಂ.) 
ಸಿದ್ಧಾಂತ (ನಾ). ೧. ನಿರ್ಣಯ ; ತೀರ್ಮಾನ ; ನಿರ್ಧಾರ : ಸಿದ್ಧಾಂತಪದವು 
ಯುಕ್ತಿಯಿಂದ ಸಾಧಿಸಲ್ಪಟ್ಟ ನಿರ್ಣಯವೆಂದರ್ಥದಲ್ಲಿರುವುದು, (ಓಂದಸಾ. ೧೮೩); ಮಗಳ 
ಮನೆಯೆಂಬ ಕಿಚ್ಚಿಗಾದರೂ ತಮ್ಮಲ್ಲಿಗೆ ಅದು ಬರಬೇಕಾದದ್ದು ನ್ಮಾಯ ಎಂದು ಅವಳ 
ಸಿದ್ಧಾಂತ (ಹೊಸಕ್ನಿ. ೪೩೩). ೨. ನಿರ್ಣಯಾತ್ಮಕವಾದ ತತ್ತ : ""ಸಮಯ 
ಸಿದ್ಧಾಂತಮಕ್ಕುಂ''(ಮಂಗರಾ. ೪-೧೦); ಕಂತುವೆ ಪರಮಾತ್ಮನಾಗೆ ತನ್ಮತಮೆ 
ಹಿದ್ಧಾಂತಮಾಗೆ (ಶಾಂತಿಪು. ೭-೧೦ ವ); ನಿಮ್ಮಯ ಪೂರ್ವಪಕ್ಷಮೆಮಗಾದುದೇ ವಲಂ 
ಸಿದ್ಧಾಂತಂ (ಗದಾಯು. ೪-೮); ವಿದಿತವ್ಕಾಕರಣದ ತರ್ಕದ ಸಿದ್ಧಾಂತದ ವಿಶೇಷದಿಂ 
ತ್ರೈವಿದ್ಕಾಸ್ಪದರೆಂದೀ ಧರೆ ಬಣ್ಣಿಪುದು ದಿವಾಕರನಂದಿದೇವಸೈದ್ದಾಂತಿಗಳಂ 
(ಸುಕುಮಾ. ೧-೨೮). ೩. ಧರ್ಮ, ಜ್ಯೋತಿಷ್ಯ ಮುಂತಾದುವುಗಳಿಗೆ ಸಂಬಂಧಿಸಿದ 
ಶಾಸ್ತ್ರಗ್ರಂಥ : ಒಳ್ಳಿತಪ್ಪ ದಿವಸವಾರನಕ್ಟತ್ರಮುಹೂರ್ತದೊಳ್‌ ಸಿದ್ಧಾಂತಮಂ 
ತೊಡಗಿಸೆ (ವಡ್ಡಾರಾ. ೬-೧೫); ಸಿದ್ಧಾನ್ತಾದಿ ಸಮಸ್ತಶಾ(ಸ್ರಾ]ಮೃತಪಾರಾವಾರಪಾರಗರುಂ 
(ಸೌಇಇ. ೩೩. ೪೬-೨೫;1೦72). ೪. [ಶೈವ] ಶೈವದ ನಾಲ್ಕು ಪ್ರಭೇದಗಳಲ್ಲಿ ಒಂದು: 
ಆ ಶೈವವೇ ವಾಮ ದಕ್ಷಿಣ ಮಿಶ್ರ ಸಿದ್ಧಾಂತವೆಂದು ನಾಲ್ಕು ತೆಅನಾಗಿರ್ಪುದವಟಲ್ಲಿ 
. ಪರಶಿವಪರವಾದುದೇ ಸಿದ್ದಾಂತಮಕ್ಕುಂ (ಎವೇಕ. ೬೭). ೫. [ನ್ಮಾಯ] 
ಷೋಡಶಪದಾರ್ಥಗಳಲ್ಲಿ ಒಂದು : ನ್ಯಾಯವೇ ಪ್ರಮಾಣ ಪ್ರಮೇಯ . . . 
ಸಿದ್ಧಾಂತ . . . ನಿಗ್ರಹಸ್ಮಾನಂಗಳೆಂಬ ಷೋಡಶಪದಾರ್ಡಂಗಳಂ ವೇಳುತ್ತವೇ 
ಪ್ರಪಂಚಕ್ಕೀಶ್ರ್ಚರಕರ್ತತ್ವಮಂ ನಿಶ್ಲೈಸುವುದು (ಎವೇಕ. ೧೨); ನ್ಮಾಯದರ್ಶನದಲ್ಲಿ ಪ್ರಮಾಣ 
. . . ಸಿದ್ದಾಂತ ಅವಯವ ತರ್ಕ . . . ನಿಗ್ರಹಸ್ಮಾನ ಎಂದು ಹದಿನಾರು ಪದಾರ್ಥಗಳನ್ನು 
ನಿರೂಪಿಸಿರುವರು (ಓಂದಸಾ. ೧೧೨). 
ಸಿದ್ಧಾಂತಚಕ್ರವರ್ತಿ ಎ ಹಿಂದಿನ ಕಾಲದಲ್ಲಿ ಆಗಮದ ಆರುಖಂಡಗಳನ್ನು 


ಪುಸಿಸಾವಾದುದು 


5 


10 


16 


25 


45 


೮೫೪೧ 


ನ ಕಾಲಾ ಸಾಕಾ ಾಾಾಾಾಾಾಾಾಾಾಾಾಾಾ53ಾಎಾಾಾಾಾಾಾಎಡಬತಾಾಾ 5ಬ. ಅಡಡ 


ಸಿದ್ಧಾರ್ಥ 


ಅಭ್ಯಾಸ ಮಾಡಿದವರಿಗೆ ಕೊಡುತ್ತಿದ್ದ ಒಂದು ಬಿರುದು: ಈ ಷಟ್‌ಖಂಡಾ 
ಗಮದ ಪೂರ್ಣಲಅಭ್ಯಾಸಿಗಳಿಗೆ "ಸಿದ್ದಾಂತಕಚಕ್ರವರ್ತಿ' ಎಂಬ ಪದವಿಯನ್ನು 
ಕೊಡಲಾಗುತ್ತಿದ್ದಿತು (ಜೈನಪ. ೧೬೨). (ಸಂ.] 

ಸಿದ್ಧಾಂತಿ (ನಾ). ೧. ಸಿದ್ಧಾಂತಗಳನ್ನು ಸ್ಥಾಪಿಸುವವನು ; ತತ್ತ್ವಗಳನ್ನು 
ನಿರೂಪಿಸುವವನು : ನೆಗಟ್ಟರ್ಹಣಂದಿಸಿದ್ದಾಂತಿಗಳಧಿಗತಸಕಳತತ್ವರಾಯತಲವಣಾಬ್ದಿ 
ಗಭೀರಭೂರಿವಾರಿಧಿನಿಗೂಢಮಹರುದ್ದಸತ್ರಸಿದ್ದಿಸಮೇತರ್‌ (ಶಾಂತಿಪು ೧-೨೧); ಆತ್ಮನಲ್ಲಿ 
ಮಲವು ಹುದುಗಿರ್ದ ಭೇದವ ತಿಳಿದು ಗೂಹಿಸಿ ಹೇಳಬಲ್ಲಡೆ ಸಿದ್ಧಾಂತಿ ಎಂಬೆ 
(ಉರವ. ಕ. ೨೦೬-೨೮೬). ೨. ಶಾಸ್ತ್ರ, ವಿಜ್ಞಾನಗಳನ್ನು ಅಭ್ಕಾಸಮಾಡಿದವನು ; 
ವಿಜ್ಞಾನಿ: ಅವರು ಮಹಾಸಿದ್ಧಾಂತಿಗಳು. ಅವರ ಗುರುತ್ವದಿಂದ ನನ್ನ ಮಗನು 
ವಿದ್ವಾಂಸನಾಗುತ್ತಾನೆ (ಚಿಂಗಾಳ್ವ. ೪). ೩. ಭವಿಷ್ಯ ಹೇಳುವವನು ; ಜ್ಕೋತಿಷಿ : 
ಅಪ್ಪಾಜಿಯವರು ಸ್ನಾನ ಮುಗಿಸಿ ಮಡಿಯುಟ್ಟು ವೈಖಾನಸರ, ಸಿದ್ಧಾಂತಿಗಳ, 
ಪುರೋಹಿತರ ಒಡಗೂಡಿ . .. ನಡೆದುಬಂದರು (ಶಾಂತಲಾ. ೨೬೭). ೪. ಪ್ರಯೋಗಗಳನ್ನು 
ನಡೆಸುವವನು; ಪ್ರಯೋಗಶೀಲ : (8). (ಸೆಂ. ಸಿದ್ದಾಂತಿನ್‌] 

ಸಿದ್ಧಾಂತಿಗ (ನಾ). ಸಿದ್ಧಾಂತಿ ೧: ಪ್ರಭಾಚಂದ್ರಸಿದ್ಧಾನ್ತಿಗರ ಗುಡ್ಡನಾಗಿ 
(ಎಕ. ೪॥, ಶಿಕಾರಿ. ೧೦-೫೩; 1085); ಜೋಯಿಸಮನಣಿವನೋದುವಂ ಮೇಣ್‌, 
ಜೋಯಿಸಿಗಂ. ಏವಂ ಗಣಿದಿಗಂ, ಸಿದ್ದಾಂತಿಗಂ (ಶಬ್ದಾನು. ೪೦೮ ಪ್ರಯೋ). 

[ಸಿದ್ಧಾಂತ 3- - ಇಗ) 

ಸಿದ್ಧಾಂತಿಸು (ಕ್ರಿ). ನಿರ್ಣಾಯಕವಾಗಿ ಹೇಳು: ಏನಾ ಮಾಯೆಯುಂ ಬೊಮ್ಮನರೇ 
ಮಾಸಿಪ್ಪೊಂದು ಪದಾರ್ಥಮಾಗಲೆರಡಂ ಸಿದ್ಧಾಂತಿಸಲ್ಕಾರದೇ (ಮೈಸೂಮೆ. ೨-೪೨); 
ಇದೇ ಕೊನೆಯ ಮಾತೆಂದು ವಿಮರ್ಶಕನು ಏನನ್ನೂ ಖಚಿತವಾಗಿ ಸಿದ್ದಾಂತಿಸಲಾರನು, 
ಹಾಗೆ ಸಿದ್ಧಾಂತಿಸಲೂ ಬಾರದು (ಸಮಾಲೋ. ೨೦೩). [ಸಿದ್ಧಾಂತ 4 - ಇಸ್ಬು) 

ಸಿದ್ಧಾಗಮ (ನಾ). ಒಂದು ಆಗಮದ ಹೆಸರು: ಆ ಸಿದ್ಧಾಂತಭೇದಂಗಳಾವ 
ವೆಂದೊಡೆ ಕಾಮಿಕಾಗಮ . . . ಲಲಿತಾಗಮ ಸಿದ್ದಾಗಮ . . . ವಾತೂಲಾಗಮವೆಂಬವೇ 
ಇಪ್ಪತ್ತೆಂಟು ದಿವ್ಕಾಗಮಂಗಳಕ್ಕುಂ (ಎವೇಕ. ೬೩). (ಸಂ. 

ಸಿದ್ಧಾದಾಯ (ನಾ). ಒಂದು ಬಗೆಯ ತೆರಿಗೆ: ತೆರಿಗೆಯ ವೃವಸ್ಥೆಯ ಪುನರ್ಪಟನೆ 
ಮಾಡಿ ಬಂಕದೆರೆ, ಸಿದ್ದಾದಾಯ, ಬಿಟ್ಟಿಕೊಟ್ಟಣ . . . ತಳವರಿಕೆ, ಗುತ್ತಿಗೆಗಳೆಂಬ 
ಹದಿಮೂರು ಹೊಸಕರಗಳನ್ನು ನಿಯೋಜಿಸಿದರು ಬಸವಣ್ಣನವರು (ಶರಚ. ೧೯). [ಸಂ.] 

ಸಿದ್ಧಾನ್ನ (ನಾ). ತಯಾರಾದ ಅಡುಗೆ ; ಸಿದ್ಧವಾಗಿರುವ ಆಹಾರ : ಸಿದ್ಧಾನ್ನವನ್ನು 
ತಳ್ಳಿಬಿಡ್ತುವುದು ಪ್ರಸಾದರಾವಿಗೆ ಮಾತ್ರ ಒಳ್ಳೆಯದೆ! (ಲಕ್ಷ್ಮೀಪ್ರ. ೭೩). [ಸಂ.) 

ಸಿದ್ಧಾಯ (ನಾ). ಎ ಸಿದ್ದಾಯ: ಸಿದ್ಧಾಯದ ಪೊನ್ನೊಳ್ಳತ್ತುಗದ್ಮಾಣ ಪೊನ್ನುಂ 
೬. ೬ ಬಿಟ್ಟರ್‌ (ಎಕ. 18, ೯೭-೭; 9ನೆಯ ಶತ); ಸಿದ್ಧಾಯವ ತೆತ್ತು ಬಿತ್ತಿ ಉಂಬ 
ಒಕ್ಕಲಿಗರಾದರು (ಸರ್ವವ. ೧೬೫-೭೮೩); ಸಂಜಾತವಸ್ತುಗಳ ಸಿದ್ಧಾಯಮಂ 
ಕುಡವೇಳ್ಪ್ಬುದರಸಂಗೆ ನಾವು (ಚೈಮಿಭಾ. ೨೯-೧೬). (ಸಂ. 

ಸಿದ್ಧಾಯತನ (ನಾ). ೧. ಪವಿತ್ರವಾದ ಸ್ಥಳ; ದೇವಾಲಯ: ಇದು 
ಸಿದ್ದಾಯತನಂ ಮನಂಗೊಳಿಸಿ ತೋಟುತ್ತಿರ್ಪುದು (ಕಾದಂಪೂ. ೬೫೬). ೨. [ಜೈನ] 
ಸಿದ್ಧರ ಆವಾಸಸ್ಥಾನ; ಸಿದ್ಧರ ಕ್ಷೇತ್ರ : ಪೆಂಡಿರ್ಕಳ ಪ್ರಳಾಪಂಗೆಯ್ದಲ್ತ 
ಕಳಕಳಧ್ವನಿಯಿಂದಂ ಕಳಕಳಾಯತಮೆಂದು ಸಿದ್ದಾಯತನಮಾದುದು (ವಡ್ಡಾರಾ. ೩೧-೩). 

[ಸಂ.) 

ಸಿದ್ಧಾರ್ಥ (ನಾ). ೧. ಸಿದ್ಧಿಯನ್ನು ಪಡೆದವನು ;ಗುರಿಯನ್ನು ಸಾಧಿಸಿದವನು. 
೨. ಬುದ್ಧ ನ ಹೆಸರುಗಳಲ್ಲಿ ಒಂದು : ""ಬುದ್ಧಂ ಸಮಂತಭದ್ರಂ ಸಿದ್ಧಾರ್ಥಂ ಮುನಿ 
ತಥಾಗತ . . . ಶಾಕ್ಕಂ ಸುಗತಂ'' (ವಸ್ತುಕೋ. ೨-೧೦). ೩. ಬಿಳಿಯ ಸಾಸುವೆ : 
""ಬಿಳಿದಪ್ಪ ಸರ್ಷಪಂ ಸಿದ್ದಾರ್ಥಂ'' (ವಸ್ತುಕೋ. ೧೫-೧೯); ಸ್ವಜನಪರಿಜನಂಗಳ್‌ 
ಸಿದ್ದಾರ್ಥಂಗಳಂ ಮಾಂಗಲೃಮೆಂದಿರ್ವರ್ಗಂ ಸೇಸೆಯನಿಕ್ಕಲ್‌ (ವಡ್ಡಾರಾ. ೨೬-೧೪); 
ಸಿದ್ಧಾರ್ಥ ದೂರ್ವಾಂಕುರ . . . ಕಳಮಾವೃತಕರಪಲ್ಲವೆಯರಪ್ಪ ಪುರಂದ್ರಿಯರುಂ 
ಬದ್ದವಣದ ಪಜ್‌ಗಳುಂ ಬೆರಸಿದಿರ್ವಂದು (ಪಂಪಭಾ. ೩-೨ ವ); ಅಬಟಿ5್ತಿಯಿಂ 
ಮಂಗಳಾರ್ಥಮೆಂದು ಸಿದ್ಧಾರ್ಥದ ಸೇಸೆಗಳನಿಕ್ಕಿದೊಡೆ (ಸುಕುಮಾ. ೧೧-೩೫ ವ). 


ಸಿದ್ಧಾರ್ಥವೃಕ್ಷ ೮೫೪೨ ಸಿನಿಮಾಯ 


೪. ಒಂದು ಬಗೆಯ ಕುದುರೆ ; ಬಿಳಿಯ ಸಾಸುವೆಬಣ್ಣದ ಕುದುರೆ : ತುರಗದ | ೧೨-೮೩); ಅಭ್ಯಾಸದಿಂದ ಕಾರ್ಯಕೌಶಲ್ಮ ಸಿದ್ದಿಸುತ್ತೆದೆ (ಶಿಕ್ಷದ. ೨೪೪). 
ಮೆಯ್ವರ್ಣಂ ಸಿತಸರುಷಪಮಂ ಪೋಲ್ತು ತೋಚ್‌ ಸಿದ್ದಾರ್ಥಂ (ಅಶ್ಶಶಾ. ೨-೨೮). [ಸಂ.] ೩. ಫಲಕಾರಿಯಾಗು ; ಸಫಲವಾಗು : ತದೀಯ ಶರಾಳಿಗಳು ಸಿದ್ಧಿಸಲಿ (ಕುವ್ಮಾಅ. 
ಸಿದ್ಧಾರ್ಥವೃಕ್ಷ (ನಾ). ಇಚ್ಛಿಸಿದುದನ್ನು ಸಿದ್ದಿಸುವಂತೆ ಮಾಡುವ ಮರ ; ೪-೨೧); ಧೀರೋದಾತ್ತ ಹರನೊಳು ಕಾಳೆಗ ಕಂದರ್ಪ ನಿಮಗೆ ಸಿದ್ದಿಪುದೇ (ಮೋಹತ. 


ಕಲ್ಪವೃಕ್ಷ : ಚೈತೃವೃಕ್ಷಪರಿಕಲಿತಚತುರ್ದಿಗವಸ್ಥಿತಸಿದ್ದಪ್ರತಿಮಾವಭಾಸಿಸಿದ್ದಾರ್ಥ 

ವೃಕ್ಷಪರಿಭ್ರಾಜಿತಮಪ್ಪ ಮಧ್ಯಪ್ರದೇಶಮು೦ (ಆದಿ ೧೦-೩೩ ಷು. !10. ಸಿದ್ದಿಸಿದರ್‌ (ಕ ೪ಟ ಶಿಕಾರಿ. *೪-೭: ಸು. 920 3); ಅರಮನೆಯೊಳಗಣ ಬಸನಿಯೊಳೆಗೆ 
ಸಿದ್ಧಾರ್ಥಿ (ನಾ). ಅರುವತ್ತುಸಂವತ್ಸರಗಳಲ್ಲಿ ಐವತ್ತು ಮೂರನೆಯದು 21 ದೇವರಿರುತಾತ್ಮಪದವ ಸಿದ್ದಿಪುದು (ಭರಚ. ೫೯-೩೦). (ಸಿದ್ದಿ % - ಇಸು) 

ಆ ವರ್ಷವೇ ಪ್ರಭವ . . . ಸಿದ್ದಾರ್ಥಿ . . . ಅಕ್ಷಯವೆಂದಜುವತ್ತು ತೆಜನಾಗಿಹುದು | | ಸಿದ್ದೌಷಧ (ನಾ). ೧. ರೋಗಕ್ಕೆ ತಕ್ಕುದಾದ ಔಷಧ, - ಪ್ರಭಾವಶಾಲಿಯಾದ 


೬-೬). ೪. ಸಾಧಿಸು ; ಪಡೆ : ಮಾಳನುಂ ಮಾರಗನುಂ ನಾಗ ಸಸ ಮುದ್ದನು ಒಡನೆ 


ಜೌ 


(ಎವ. ೨೬೩). (ಸಂ. ಸಿದ್ದಾಥೀ ನ್‌) | ಮದ್ದು: ಆ ವೈದ್ಯರದು ಸಿದ್ಧಹಸ್ತ, ಅವರು ಕೂಡುವ ಮದ್ದು ಸಿದ್ಧೌಷಧ (ರೂಢಿ). 
ಸಿದ್ಧಾಸನ (ನಾ). [ಯೋಗ] ಒಂದು ಬಗೆಯ ಯೋಗಾಸನ : ಸಿದ್ದಾಸನ... ೨. (ಆಲಂ) ಸಮರ್ಪಕವಾದ ಪರಿಹಾರ ; ಸರಿಯಾದ ಮಾರ್ಗ : ಈ 
ಸುಖಾಸನಂಗಳೇ ಜಪಕರ್ಮಕ್ಕೆ ಯೋಗ್ಕಮಾದಾಸನಗಳೆಂದು (ಎವೇಕ.೮೮); ಈತ . . . |10| ಅಪಮಾನವನ್ನು, ಈ ನಿಕೃಷ್ಟತೆಯನ್ನು ತೊಲಗಿಸಲು ಸೇಡುತೀರಿಸಿಕೊಳ್ಳುವುದೇ 
ಸಿದ್ಧಾಸನ ಹಾಕಿ, ನೀರಲ್ಲಿ ಕುಳಿತು ತಪಸ್ಸುಮಾಡುವುದುಂಟು (ಸೃಪ್ನಹೊ. ೧೩). [ಸಂ.] | ಸಿದ್ಧೌಷಧ (ನಿಶಉ. ೬೭); ಸಮಸ್ತಸಮಸ್ಯೆಗಳಿಗೆ ತನ್ನ ಕಾರ್ಯಕ್ರಮ ಸಿದ್ಧೌಷಧವೆಂದು 
ಸಿದ್ಧಿ (ನಾ). ೧. ಸಾಧಿಸಿದುದು ; ಸಾಧನೆ : ಯಾವುದೋ ಹಾದಿಯೊಂದನು ಹಿಡಿದು ! | ಅವನು ನಂಬಿಕೊಂಡಿದ್ದನು (ಪುನರು. ೫೩೭). [ಸಂ.) 
ನಡೆಯಲಿದ್ದೆಡೆಯೆ ಸಿದ್ದಿ! (ಪಾಂಚಜ. ೪೨-೯); ಬುದ್ಧಿ ಶ್ರದ್ಧೆಗಳೆರಡೂ ಸಿದ್ಧಿಗೆ | |ಸಿಧಿ (ನಾ). ಚಿತೆ; ಸಿಬಿಕೆ: ಗುರುಪುರೋಹಿತಬಂದುವರ್ಗವ ಕರಿಸಿ 
ಅಗತ್ಯವೆಂಬುದು ದಾರ್ಶನಿಕರ ವಾದವಿಧಾನ (ಭಾರದ. ೧೨೨). ೨. ಕಾರ್ಯಸಫಲತೆ ; ತದನಂತರದೊಳಪರಕ್ರಿಯೆವಿಧಾನದಲಿ ಪರಿಪರಿಯ ಸಮಿಧೆಗಳ ರಾಶಿಯ ಸುರಿದು 
ಜಯ: ಸಲ್ಲದೌ ನಿನ್ನ ಬಯಕೆಯ ಸಿದ್ದಿ (ಚಿತ್ರಾಂಗ. ೨೪-೬೬೬). ೩. ಮೋಕ್ಷ ;]15| ಸಿಧಿಯನು ಹೂಡಿ ದಶಕಂಧರನ ಹೋಮಾಗ್ನಿಯಲಿ ಸಂಸ್ಕಾರವನು ಮಾಡಿಸಿದ 
ಮುಕ್ತಿ: ಪೆರ್ಗ್ಗೊರವಂ ಸಮಾಧಿ ನೆಲ್‌ದೊನ್ನೋನ್ರೆಯ್ದಿದೋರ್ಸಿದ್ದಿಯಾನ್‌ (ಅನಂರಾ. ೬-೨೨-೨೮). [ ಸಿದಿಗೆ) 
(ಎಕ. ೫, ೨೨-೪; ಸು. 700); ಜಾತಿವರ್ಗದ ಪರಮಧರ್ಮದ ಸಾರವಿದನಾಚರಿಸಿ | [ಸಿಧ್ಧ (ನಾ). ೧. ಬಿಳಿಯ ಚುಕ್ಕೆಗಳುಂಟಾಗುವ ಒಂದು ಬಗೆಯ ಚರ್ಮ 
ಸಿದ್ದಿಯನೈದಿದನ ಬ | ಧರ್ಮವ್ಕಾಧನೆಂಬನ ಕಥೆಯ ಕೇಳು (ಕುವ್ಮಾಅ. ೧೪-೪೮). ರೋಗ; ಚಿಬ್ಬು : "ಸಿಧ್ಮಮೆಂದರೆ ಚಿಬ್ಬು'' (ಮಂಗರಾ. ೧೩-೨). ೨. ಒಂದು 
೪. ಸಿದ್ಧತೆ; ಏರ್ಪಾಡು. ೫. ಅಣಿಮಾ, ಗರಿಮಾ ಮುಂತಾದ ಎಂಟು ಬಗೆಯ ಕುಷ್ಠರೋಗ: ಇಲ್ಲಣ, ಅರಿಸಿನ, ಕೋಷ್ಠ, ರಾಗಿ, ಕೊಡಸಿಗೆಯ ಕಾಯಿ, 
ಬಗೆಯ ಅಲೌಕಿಕಶಕ್ತಿ. ೬. ಸಾತ್ಟಿಕಗುಣಗಳಲ್ಲಿ ಒಂದು : ರತಿ. . . ಸಿದ್ಧಿ 20| ಇದಂ ಮಜ್ಜಿಗೆಯಲ್ಲಿ ಅರೆದು ಶಿಶುಗಳಿಗೆ ಪೂಸೆ, ಸಿಧ್ಮವೆಂಬ, ಪಾಮಾ ಎಂಬ, 
» ೬. ೬ ನಿಶ್ಚಯ ಮುಂತಾದ ಸಾತ್ತಿಕಗುಣಂಗಳಿಂ (ವಿವೇಕ. ೨೪೭). ೭. [ಯೋಗ] ವಿಚರ್ಚಿಯೆಂಬ ಮೂಲುತೆಅದ ಕುಷ್ಠ ಮಾಣ್ಣುಂ (ವಿವೈವಿ. ೮೨). ಸಂ.) 
ಇಪ್ಪತ್ತೇಳು ಬಗೆಯ ಯೋಗಗಳಲ್ಲಿ ಒಂದು : ಎಷ್ಕಂಭ . . . ಸಿದ್ದಿ... |, |ಸಿಧ್ಮಲ, ಸಿಧ್ಮಳ (ಗು). ೧. ಚಿಬ್ಬುಗಳಿಂದ ಆವೃತವಾದ. ಸಿಧ್ಮಳ: (ನಾ). 
ವೈಧೃತಿಗಳೆಂಬಿಪ್ಪತ್ತೇಳು ಯೋಗಂಗಳುಂ (ವಿವೇಕ. ೨೬೨). ಆ. [ಗಣಿತ] ಎಂಟು ಎಂಬ | ೨. ಚಿಬ್ಬುಗಳುಳ್ಳವನು : "'ಕಿಲಾಪಯುತಂ ಸಿಧ್ಮಳನಕ್ಕುಂ'' (ವಸ್ತುಕೋ. ೭೩-೩೮). 
ಸಂಖ್ಯೆಯ ಸಂಕೇತ : ಸಿದ್ದಿ ವಾರಣಮಾರಯೆ ಯೆಂಟಕ್ಕೆ ನಾಮಂ (ವ್ಮವಹಾ. ೯ ಆ). | [ಸಂ.1 


೯. (ಸಾಂಖ್ಯ) ಐವತ್ತು ಪದಾರ್ಥಗಳಲ್ಲಿ ಒಂದು : ಉಳಿದ ಐವತ್ತು ಪದಾರ್ಥಗಳು |25 
ಪ್ರತ್ಮಯಸರ್ಗಕ್ಕೆ ಸೇರಿದವು. ವಿಪರ್ಯಯಗಳು ಐದು, ತುಷ್ಪಿಗಳು ಒಂಬತ್ತು, 


ಸಿಧ್ಮಳ "ಸಿಧ್ಧಲ' ನೋ. 
ಸಿನಿಕ (ನಾ). ಇತರರಲ್ಲಿ ತಪ್ಪನ್ನು ಹುಡುಕಿ, ತನ್ನ ಅಣಕ, ಕುಚೋದ್ಕಗಳಿಂದ 


ವಧಗಳೆಂಬ ಅಶಕ್ತಿಗಳು ಇಪ್ಪತ್ತೆಂಟು, ಸಿದ್ದಿಗಳು ಎಂಟು, ಅಂತೂ ಐವತ್ತು ಹೀಯಾಳಿಸುವ ಸ್ವಭಾವದವನು : ಆ ಸಿನಿಕ ಯಾರ ಬಗ್ಗೆಯೂ ಒಂದೇ ಒಂದು 
(ಹಿಂದಸಾ. ೫೭). [ಸಂ.] ಒಳ್ಳೆಯ ಮಾತನ್ನು ಆಡಿದ್ದು ನಾನು ಕೇಳಿಲ್ಲ (ರೂಢಿ). [ಇ-- ಇಂ. cynic) 
ಸಿದ್ಧಿಗೆ "ಸಿದ್ದಿಗೆ' ನೋ. ಸಿನಿಕತನ (ನಾ). ಎಲ್ಲದರಲ್ಲೂ ತಪ್ಪು ಕಂಡುಹಿಡಿದು ಹೀಯಾಳಿಸುವ 
ಸಿದ್ದಿ ಪ್ರದಾಯಕ (ನಾ). ಇಷ್ಟಾರ್ಥವನ್ನು ನೀಡುವವನು :ಸಮಸ್ತಸಿದ್ದಿಪ್ರದಾಯಕ 130, ಸ್ವಭಾವ: ದಿಗ್ಭಾ ಂತಿಯನ್ನು ಮರೆಯಲು ಕಲಿಸಿಕೊಟ್ಟಿತು ಅವನು ಬೆಳೆಸಿಕೊಂಡ 
ವಿನಾಯಕ ಮಾಳ್ಬುದೆಮಗೆ ನಿರ್ವಿಘ್ನತೆಯನು (ಚೈಮಿಭಾ. ೧-೩). 1ಸಂ.] | ಸಿನಿಕತನ (ಏಳಜೀ. ೩೫). [ಸಿನಿಕ 1 -ತನ) 


ಸಿದ್ಧಿಮಂತ್ರ (ನಾ). ಸಿದ್ಧಿಯನ್ನು ಸಾಧಿಸುವ ಮಂತ್ರ : ಅವನಿಗೆ ಶರಣರ ಹಾಡು 
ಶಿವಪದವನ್ನು ಕೊಡುವ ಸಿದ್ದಿಮಂತ್ರವೇ ಆಗಿದೆ (ಕನ್ನಜಾ. ೧೬). (ಸಂ) 


ಸಿನಿಮಾ, ಸಿನೆಮಾ (ನಾ). ಚಲನಚಿತ್ರ.: ಈಗೇನು ಸಿನಿಮಾ, ಟಾಕಿ, ನಾಚು 
ಮುಂತಾದವುಗಳಿಗೇ ಹೆಚ್ಚು ಪ್ರೋತ್ಸಾಹನವೇ ವಿನಹ, ಹಳೇಕಾಲದ ನಾಟಕಗಳನ್ನು 


ಸಿದ್ದಿಯೋಗ (ನಾ). [ಯೋಗ] ಇಪ್ಪತ್ತೇಳು ಯೋಗಗಳಲ್ಲಿ ಒಂದು : | . « . ನೋಡುವವರು ಯಾರು? (ರಾಯಕ. ೬೫); ಸಿನಿಮಾದಲ್ಲಿ ಯಾವ ಆಸಕ್ತಿಯೂ 
ಸಿದ್ದಿಯೋಗಕ್ಕೆ ಸಮಾ ೫೭ ಗಳಿಗೆ ಮೇಲೆ ತ್ಕಾಜ್ಮ (ಭಾಸ್ಕರ. ೭೦-೪). (ಸಂ. 35 | ಉಳಿದಿರಲಿಲ್ಲ (ಮೋಹಬ. ೪೨೦). ಸಿನೆಮಾ : ಮೆಲ್ಲ ಮೆಲ್ಲನೆ ನಾಟಕ ಸಿನೆಮಾಗಳ 

ಸಿದ್ದಿವರು (ಕ್ರಿ). ಸಿದ್ದಿಸು; ಈಡೇರು : ಅತನನ್ನು ನನ್ನ | ಅನುಕರಣೆಯ ಹಾವಳಿಯಾಗುತ್ತಿದೆ (ಯಕ್ತಬ. 1, ಮುನ್ನುಡಿ). [<— ಇಂ. cinema] 
ಗುರಿಗೆಯ್ಬುದೂ . . . ಒಂದೆರಡು ನಿಮಿಷಗಳಲ್ಲಿ ಸಿದ್ದಿವರುವ ಅಳಿಗಜ್ಜವಲ್ಲ! ! | ಸಿನಿಮಾತಾರೆ (ನಾ). ಚಲನಚಿತ್ರಗಳಲ್ಲಿ ಅಭಿನಯಿಸುವ ನಟ ಅಥವಾ ನಟಿ : 


(ಮಂತ್ರಶ. ೨೮:೪). [ಸಿದ್ಧಿ * ಬರು, (ಆ ವರ್‌) 

ಸಿದ್ದಿವಾರ (ನಾ). ಸಿದ್ಧಿಸುವ ವಾರ ; ಸ್ಥಿರವಾರ ; ಶನಿವಾರ : ಸಿದ್ದಿವಾರದ | 
ದಿನ ನೆಲದಂಗ ತಂದು ಕತ್ತರಿಸಿ ನೆಳಲಲ್ಲಿ ಒಣಗಿಸಿ . . . ಮೂರುದಿನಗಳು ಸೇವಿಸೆ 40 
ಶ್ಲೇಷ್ಠಜ್ವರ ಗುಣವಾಗುವುದು (ಸಕವೈೆ. ೯೧). (ಸಂ. 

ಸಿದ್ದಿಸು (ಕ್ರಿ). ೧. ಈಡೇರು ; ನೆರವೇರು : ಸಾಮಂ ಸಿದ್ದಿಸಿದೊಡೆ ವಿಜಯವಹುದು 
a ೬೮-೧೭); ಸುದತಿ ಮನೋರಥಂ ಸಖಿಗೆ ಪೇಟದೆ ಸಿದ್ದಿಸದು (ಜಗವಿ. ೧೧-೧೨); 
ಎಲೆ ಮಹೀಪತಿತನುಜ ಕೇಳ್‌ ತಪವೀ ತಪೋವನದೊಳಗೆ ಸಿದ್ದಿಪುದು (ತೊರರಾ. | | ಸಿನಿಮೀಯ (ನಾ). ಚಲನಚಿತ್ರದ ರೀತಿ : ಮಗ ವೆಂಕಟಕೃಷ್ಣನ ವಿದ್ಕಾಭ್ಮಾಸ, ಎಲ್ಲಾ 
೧-೧೧-೫); ಅವನ ಉದ್ದೇಶ ಸಿದ್ಧಿಸಲಿಲ್ಲ (ಪ್ರವಾಇ. ॥, ೩. ೨. ಪ್ರಾಪ್ತವಾಗು ; | ಸಿನಿಮೀಯವಾಗಿ ಅವರ ತೇಲುತ್ತಿದ್ದ ಮನಸ್ಸಿನಲ್ಲಿ ಮೂಡಿದುವು (ಮಾಮನೆ. ೩೯). 
ದೊರಕು : ನೂತನವಿದೆ ಸಿದ್ದಿಸಿತೆಂದು ಖಳ ಮಾನಕೇತುವ ಕೊಂಡಾಡಿದನು (ಮೋಹತ. | | “ನಾಟಕೀಯ” ಪರಾ. [೬ ಸಿನಿಮಾ] 


ಸಿನಿಮಾತಾರೆಗಳೊಡನೆ ಹೋಲಿಸಿ ನೋಡಿದಾಗ ರಂಗನಟರಿಗೆ ತಮ್ಮ ಆದಾಯ 
| ಕಡಿಮೆಯೆಂದೆನಿಸುತ್ತದೆ (ಸಾಹಿಜೀ. ೩೬). (ಸಿನಿಮಾ * ತಾರೈ) 
ಸಿನಿಮಾಮಂದಿರ (ನಾ). ಚಲನಚಿತ್ರವನ್ನು ಪ್ರದರ್ಶಿಸುವ ಮಂದಿರ ; 
ಟಾಕೀಸು : ತುಂಬಿದ ಬೀದಿಗಳಲ್ಲಿ ಸಿನಿಮಾಮಂದಿರಗಳಲ್ಲಿ ಜೊತೆಗೊಂಡು 
ಸ್ವಚ್ಛಂದದಿಂದ ನಲಿಯುವುದಕ್ಕಿಂತಲೂ ಹೆಚ್ಚೇನು ಬೇಕು? (ಚೆಂದುಟಿ. ೨೩೦). 
[ಸಿನಿಮಾ 4 ಮಂದಿರ] 


ಸಿನಿರವ 


ದನಿಯೋ ಸಿನಿರವವೋಯನೆ ಭಟರ್ಗಳ ಭಯಗೊಳಿಸಿತ್ತು 
(ಸನಿ, + ರವ) 

ಸಿನೀವಾಲಿ (ನಾ). ಬೆಂದ್ರಕಲೆಯಂದ ಕೂಡಿದ ಅಮಾವಾಸ್ಯೆ : '"ಚಂಬ್ರನಂ | 
ಕಾಣಬಹಂತಹ ಅಮಾವಾಸ್ಯೆ ಸಿನೀವಾಲಿಯೆಂಬುದು'' (ಹಲಾಯು. ೧೯-೧೧೨). | 
| 


I 
(ಚಂಪ್ರಸಾಂ. ೮-೪೮). | 
I 


(ಸಂ. ಸಿನೀವಾಲೀ! 
ಸಿನುಗು (ನಾ). ದುರ್ವಾಸನೆ ; ಸಿಂಡು ; ಕೋಳ್ಗಿಗದ ಸಿನುಗು ಕೌರಹ ಬಿಸಿಯುಸಿರ್‌ | 
ಮೊಗಕೆ ತೀಡುತಿರೆ (ಚತ್ರಾಂಗ. ೧೪-೩೯೭); ಮಳೆಯಲ್ಲಿ ತೊಪ್ಪನೆ ತೊಯ್ದು ಮೆಯ್ಕಿಂದ | 
ಆವಿ ಏಳುತ್ತಿರುವ ಕಂತ್ರಿನಾಯಿಯ ಸಿನುಗುವಾಸನೆ! (ಮಲೆಮ. ೬). ho 
ಸಿನೆ (ಅ). ೧. ಸಂಪೂರ್ಣವಾಗಿ ; ಪೂರ್ತಿಯಾಗಿ : ದೇವಭಕ್ತರಿಲ್ಲದೂರು ಸಿನೆ 
ಹಾಳು (ಬಸವ. ೮೭); ಗುಹೇಶ್ವರನೆಂಬ ಶಬ್ದ ಸಿನೆ ಬಂಜೆಯಾಯಿತ್ತು (ಅವಚಂ. ೧೩೬-೬೨೫); 
ಅಜಿವು ಮಅವೆ ಸಿನೆಯಳಿದು ನಿಜದಜ್‌ವು ಜನಿಸಿದಲ್ಲದೊಡಾತ್ಮಗನುವಹುದೆ 
ಪರಿಪೂರ್ಣದಿರವು (ಮನೋಎ. ೬-೫೦). ೨. ಸ್ವಲ್ಪವೂ ; ಎಳ್ಳಷ್ಟೂ ; ಲವಲೇಶ | 
ಮಾತ್ರವೂ : ಅವಕ್ಕೆಡೆಯಾಗಿರ್ಪ ಅಭಿಮಾನವೃತ್ತಿ ಸಿನೆಯಿಲ್ಲೇನೆಂಬೆನಾಶ್ಚರ್ಯಮಂ |15 
(ಶತಕ. ೧೧೦-೫೭); ಈ ಲಿಂಗಕೆನ್ನಂಗಕ್ಕೆ ಸಿನೆ ಭೇದವಿಲ್ಲೆಂದು (ಸಿದ್ದೇಪು. ೫-೩೩). 
(< ಸಂ. ಶೂನೈ] 
ಸಿನೆಮಾ "ಸಿನಿಮಾ' ನೋ. 
ಸನ್ನೆ "ಸಿವನೆ' ನೋ. i 
ಸಿಪಲೆ "ಸಿಪಿಲೆ' ನೋ. | 
ಸಿಪಲೆವಕ್ಕಿ "ಸಿಪಿಲೆಹಕ್ಕಿ' ನೋ. i 
ಸಿಪಲೆಹಕ್ಕಿ "ಸಿಪಿಲೆಹಕ್ಕಿ' ನೋ. | | 
| 


ಸಿಪಾದಾರ (ನಾ). ಸೈನ್ಕಾಧಿಕಾರಿ : ಸೈದ್‌ಹಮ್ಮದ ಸಿವಾದಾರ ಶೇಕ್‌ಅನ್‌ಸರ | 


ಸಿಪಾದಾರ (ರಾಜೇಂದ್ರ. ೪೨). (4 ಪಾರ. ಸಿದಾಹ್‌ದಾರ್‌) 


ಸಿಪ್ಪಿಗ 


ಮುಂತಾಗಿ . . . ಸಿಪಾಸಾಲಾರರ ತಾಬೆ ಮಾಡಿ (ರಾಜೇಂದ್ರ ೪೨). 
[ಆ-- ಪಾರ. ಸಿಪಾಹ್‌ಸಾಲಾರ್‌] 

ಸಿಪಿಗೆಂಡೆ "ಸೀಪಿಯಗೆಡ್ಡೆ' ನೋ. 

ಸಿಪಿಲೆ, ಚಿಪಿಲೆ, ಸಿಪಲೆ, ಸೀಪಲೆ (ನಾ). ತನ್ನ ಉದ್ದವಾದ ತೋಕೆಯನ್ನು 
ಸದಾ ಆಲುಣುಡಿಸುತ್ತಿಮುವ ಒಂದು ಬಗೆಯ ಹಕ್ಕಿ . ದಿಕ್ಕಿಗೆ ಪೆಸರಾಂತ 
ಸಿಪಿಲೆಗೆ ಕವಳವನಿಕ್ಕಿ ಕಾದಿಸುತಿರ್ದ ಮದನ (ಮೋಹತ. ೫-೩೫); ಗರಿಪುಕ್ಕಮಂ 
ಕುಣಿಕುಣಿಸಿ ಸಿಳ್ಳೆನೂದಿತು ಸಿಪಿಲೆ (ಶ್ರೀರಾಮಾ. ೨೨೮-೨೧). ಚಿಪಿಲೆ : ಶುಕ ಗಿಡುಗ ಚಿಪಿಲೆ 
ಗುಬ್ಬಿಯು . . . ಕೂಗಲು ಬನದೋಳ್‌ (ಹಮಚ. ೨೨೬). ಸಿಪಲೆ : ತಗರು ಸಿಪಲೆ 
ಕೋಳಿಕಾಳಗಗಳು ನೆಟ್‌ ಪಗಡೆಜೂಜುಗಳ ನೆವದಲಿ . . . ಸೊಗಸುಗಾಅರು ಚರಿಸುವರು 
(ಕಂನವಿ. ೬-೧೯೭). ಸೀಪಲೆ : ತಗರು ಸೀಪಲೆ ಕೋಳಿ ಕೋಣನ ಭರದಿಂದ ಕಾದಿಸುವುದನು 

(ದೇ. ॥ ತಮಿ. ಮಲ. ಚೇವಲ್‌ ಎ ಗಂಡುಹಕ್ಕಿ] 

ಸಿಪಿಲೆಗಚ್ಚಿಸು (ಕ್ರಿ). ಸಿಪಿಲೆಹಕ್ಕಿಗಳು ಒಂದನ್ನೊಂದು ಕಚ್ಚುವಂತೆ ಮಾಡು ; 
ಸಿಪಿಲಹಕ್ಕಿಗಳ ಕಾಳಗವಾಡಿಸು : ತಗರ್ವೆಣಗಿಸುವ ಸಿಪಿಲೆಗಚ್ಚಿಸುವ ಕೋಳಿಗಾಳೆಗವ 
ಕಾದಿಸುವ . . . ಜೂಜುಗಳನೊಡ್ಡಿ (ಜೈಮಿಭಾ. ೬-೩೯); ಸಿಪಿಲೆಗಚ್ಚಿಸುವರು 
ಚರಣಾಯುಧಗಳ ಕುಪಿತಮುಖದೆ ಕಾದಿಸುವರು (ಕಂನಎಿ. ೨-೭೭). 

(ಸಿಪಿಲೆಗಚ್ಚು 4 - ಇಸ್ಫು) 


(ಜ್ಲಾನಚೆ. ೩೮-೧೧೨). 


ಸಿಹಿಲೆಗಚ್ಚು (ನಾ). ಸಿಪಿಲೆಹಕ್ಕಿಗಳ ಕಾಳಗ, - ಕಾದಾಟ : ತಗರ ಹೊಯ್ದಾಟ 


ಹಿಳ್ಳೆಗಳೋಟ ಸಿಪಿಲೆಗಚ್ಚುಗಳ ಸರಸಾಟ (ಲಕ್ಷ್ಮಭಾ. ೧-೨೮-೫). (ಸಿಪಿಲೆ “- ಕಚ್ಚು 


ಸಿಪಿಲೆಹಕ್ಕಿ, ಸಿಪಲೆವಕ್ಕಿ, ಸಿಪಲೆಹಕ್ಕಿ (ನಾ). ಎ ಸಿಪಿಲೆ : ಮನೆಯ ಸೂರಿನಲ್ಲಿ 


ನೇತಾಡುತ್ತಿದ್ದ ಗೂಡುಗಳಲ್ಲಿ . . . ಸಿಪಿಲೆಹಕ್ಕಿಗಳು ಸೆರೆಯಾಗಿ . . . ಅವನ ಪ್ರೀತಿಗೆ 
ಪಾತ್ರವಾಗಿದ್ದವು (ಮಗಮಾಂ. ೨೫). ಸಿಪಲೆವಕ್ಕಿ : ಅವನೀಶ್ಚರರ ನಂದನರು ತವಕದೆ 
ಸಿಹಲೆವಕ್ಕಿಗಳ ಕಾದಿಸುತಿಹ ಸುವಿಲಾಸವನೇವೇಳ್ವೆ (ಕಂನಎ. ೭-೧೩). ಸಿಪಲೆಹಕ್ಕಿ : 
ಪಚ್ಚೆಹಕ್ಕಿಯು ಪಾರಿವಾಳವು ಹೆಚ್ಚಿನಾ ಗೌಜೀನ ಹಕ್ಕಿಯು ಕಚ್ಚಿ ಆಡುವ ಸಿಪಲೆಹಕ್ಕಿಯು 
ರಚ್ಚಿಸಿ ಮೆರೆದವರಣ್ಮದಿ (ಗೋಹಾಡು. ೩-೧೩). (ಸಿಪಿಲೆ - ಹಕ್ಕಿ (ಎ ಪಕ್ಕಿ) 


ಸಿಪಾಯಿ, ಶಿಪಾಯಿ (ನಾ). ೧. ಸೈನಿಕ; ಯೋಧ : ನಮ್ಮ ಜನರೂ ಸಹ 125 | ಸಿಪಿವಿಷ್ಟ (ನಾ). ಶಿವ; ರುದ್ರ: ಸಿಪಿವಿಷ್ಟನಂಗಭವಿಭಸಿತವಾಗಿಯೇ ತಾನು 


ಸಿಪಾಯಿಗಳಾಗಬಯಸುತ್ತಾರೆ (ರಂಗ. ೩); ಕಾಜಿಯು ಹೆಚ್ಚು ಸಿಪಾಯಿಗಳನ್ನು ತರುವಂತೆ | 
ಫೌಜುದಾರನಿಗೆ ಹೇಳಿಕಳುಹಿಸಿದನು (ಬಂಕಿಮ. ೩೦೨). ೨. ಆಳು ; ಜವಾನ: ಕುಳಿತು | 
ಬೇಸತ್ತ ಸುಮಳಿಗೆ ಸ್ಕೂಲಬೋರ್ಡಿನ ಸಿಪಾಯಿ ಕರೆದಾಗ ಆತ ದೇವರಂತೆ ಕಂಡಿರಬೇಕು 
ಬನ್ನುಹಿಂ. ೯). ಶಿಪಾಯಿ : ೧. ಸೋಲ್ಡರ್‌ ಶಿಪಾಯಿ ಪರಾರಿಯಾಗುವದಕ್ಕೆ ಕುಮ್ಮಕು 
ಮಾಡೋಣ - ೨ ಸಂವತ್ಸರ ಮತ್ತು ಜುರ್ಮಾನೆ (ಗ್ರಾಮಾಕ. ೧೭೯); ಹೈದರನ |30 
ತಾತ ಶಿಪಾಯಿ (ಯಕ್ನಪ್ರ. ೧೩೭). ೨. ಥಿಯೇಟರು ಬಾಗಿಲು ಕಾಯುವ Re 


(ಹೇಮಂತ. ೩೫೫); ಖಾಸಗೀ ಶಿಪಾಯಿಯ ಹಾಗೆ ಕಾಣುತ್ತಾನೆ (ರತ್ನಗೋ. ೧೬). 
೩. ಪೋಲೀಸು ; ಪ್ಕಾದೆ : ಇನ್ಸ್‌ಪೆಕ್ಟರನು ಕೊತವಾಲನನ್ನು ಕಾಣದೆಯೇ ಶೀಘ್ರವಾಗಿ 
ಅಲ್ಲಿಂದ ತನ್ನ ಶಿಪಾಯಿಯೊಡನೆ ಮನೆ ಮುಟ್ಟಿದ (ಕೊತಕಾ. ೭೦). 
[ಇ-- ಪಾಠ. ಹಿಂ. ಸಿಪಾಹೀ; ಮರಾ. ಶಿಪಾಈ, ಶಿಪಾಯ, ಸಿಪಾಈ। | 
ಸಿಪಾಯಿಗಿರಿ (ನಾ). ೧. ಸಿಪಾಯಿಯ ಉದ್ಯೋಗ : (8. ೨. ಸಾಹಸ ;| 
ಶೌರ್ಯ : ತಮ್ಮ ಸಿಪಾಯಿಗಿರಿಯನ್ನು ನೋಡಿ ಬಹಳ ಸಂತೋಷವಾಯಿತು. 
ತಮ್ಮನ್ನು ಪರೀಕ್ಷಿಸಲು ಬಂದೆವು (ಚತ್ರಪಾ. ೮೭). (ಇ-- ಪಾರ. ಸಿಪಾಹ್‌ಗಿರೀ; ಹಿಂ. 
ಸಿಪಾಹಗಿರೀ; ಮರಾ. ಶಿಪಾಈಗಿರೀ, ಸಿಪಾಈಗಿರೀ] 
ಸಿಪಾಯಿತನ (ನಾ). ಎ ಸಿಪಾಯಿಗಿರಿ ೧ : ಶರೀರಶ್ರಮದಿಂದ ಕೆಲಸಮಾಡುವುದು 
ಅವರ ಸಿಪಾಯಿತನದ ಗೌರವಕ್ಕೆ ಕಡಿಮೆಯೆಂದು ತಿಳಿಯುವರು (ಬಾಲಪ್ರ. ೬ ೯೧೬). 
[ಸಿಪಾಯಿ + - ತನ] 
ಸಿಪಾರಸು "ಶಿಫಾರಸ್ಸು' ನೋ. 
ಸಿಪಾಲೆ (ನಾ). ಒಂದು ಬಗೆಯ ಸಸ್ಕ : ""ಪ್ರಾಣಜಃ - ಸಿಪಾಲೆಯ ಸೊಪ್ಪು'' 
[7] | 
ಸಿಪಾಸಾಲಾರ (ನಾ). ಸೈನ್ನದ ಒಬ್ಬ ಅಧಿಕಾರಿ : ರಸ್ತುಸಾಮಾನು ಸರಂಜಾಮು 


| 
ಕ 
| 
| 
ಕ 
le 
| 
| 
| 


(ಒಪಧಿ. ೯೬). 4s 


ಗುಪಿತದಿಂದಿರೆ (ಮೈಲಾರ. ೧೮೯-೬). [ಆ ಸಂ. ಶಿಪಿವಿಷ್ಟ) 


ಸಿಪ್ಪಡಂಬಡೆ (ಕ್ರಿ). ವೃಥೆಗೊಳ್ಳು ; ಖಿನ್ನತೆಯನ್ನು ಹೊಂದು (7): ಮನದನ್ನಳಪ್ಪ 


ಕೆಳದಿಗುಸಿರ್ದಂದು ಸಿಪ್ಪಡಂಬಡೆದನನ್ನೆಗಂ ಬಿನ್ನನಿರ್ದ ವಯಸ್ಮೆಯಾಸ್ಮಮಂ 
ಅವನೊಡನಾಡಿ ಕಂಡು (ಚಂದ್ರಪು. ೮-೭೭ ವ). "ಸಿಬ್ಬದಿ' ಪರಾ. (ಸಿಪ್ಪಡ, *- ಪಡೆ] 

ಸಿಪ್ಪಡಸು (ಕ್ರಿ). (ಕಪ್ಪನೆಯ) ಚಿಪ್ಪು ಕವಿ, - ಮುಸುಕು : ಒಡನೆ ದಿಗಂತದಂತಿಗಳ 
ಕೋಡ ಮೊದಲ್ಲಳೊಳೆಯ್ದೆ ಪೊಕ್ಕು ಸಿಪ್ಪಡಸಿದ ಮಾಟ್ಕೆಯಾದುವು . . . ಆ 
ಯಮುನೆಗಗ್ಗದ ಯಾಗದ ಧೂಮದೇಟ್ಗೆಯೊಳ್‌ (ಪಂಪಭಾ. ೬-೩೬); ಲೋಹದ 
ಸಿಪ್ಪಡಸಿದ ಸನ್ನಾಹಂ ಹಕ್ಕರೆ ಹಯಾಂಗಮಂ ಪೊಯ್ಮಲ್ಮೆ (ಮಹಾನೇ. ೧೧-೧೩೬). 

ಸಿಪ್ಪು 4 ಅಡಸು] 

ಸಿಪ್ಪರಿಗವಿದ್ಯೆ (ನಾ). ದರ್ಜಿಯ ಕೆಲಸ : ಸಾಮುದ್ರಿಕೆಯ ಲಕ್ಷಣ, ಚಿತ್ತಾರಿವಿದೈೆ, 
ಸಿಪ್ಪರಿಗವಿದೈ, ಪುಸ್ತಕದ ಲೇಖನವಿದೆ . . . ನಾನಾವಿದೈಗಳನು . . . ಅರಿತು 
(ವಚಕಾ. ೮). [ಎ ಸಿಪ್ಪಿಗ * ವಿದ್ಯೆ] 

ಸಿಪ್ಪಿಗ, ಚಿಂಪಿಗ, ಚಿಪ್ಪಿಗ, ಶಿಂಪಿಗ, ಸಿಂಪಿಗ (ನಾ). ಬಟ್ಟೆ ಹೊಲೆಯು 
ವವನು; ದರ್ಜಿ : ಕುಪ್ಪಸದಂತೆ ಬೆನ್ನಂ ಪತ್ತಿ ಕೆತ್ತುವರ್‌ ಸಿಪ್ಪಿಗನಂತೆ ಪೊಲಿವರ್‌ 
(ಧರ್ಮಾಮೃ. ೩-೭೩); ಯೆಂಣೆಯಂ ಕೊಟರು ಸಿಪ್ಪಿಗರು೦ (ಬೊಂಕಶಾ. ೧೯೩೪, ಹಿರೇಕೆರೂರ್‌. 
೨೨-೪೫; 7). ಚಿಂಪಿಗ : ಒಬ್ಬ ಚಿಂಪಿಗನಲ್ಲಿ ಆವುದಾನೊಂದು ಉಡಿಗೆತೊಡಿಗೆಯ 
ಹೊಲಿಸಿಕೊಂಡು . . . ಒಪ್ಪಿದರೆ ಇಟ್ಟುಕೊಂಬರು (ವಚಶಾ. 1, ೯೬); ಗಾಣಿಗರ್‌ 
ಚಿಂಪಿ!ಪಾಠಾಂ. ಚಿಪ್ಪಿ)ಗರ್‌ . . . ಜೂಜುಗಾಅರ್‌ ಮುಖ್ಯರೊದಗಿ ಬರುತಿರ್ದರು 
(ಚೆಬವು. ೪೭-೪೧). ಚಿಪ್ಪಿಗ : ಆ ವಿಗಡ ಜನಿಸುವನು ಚಿಪ್ಪಿಗನಾಗಿ ಧರಣಿಯಲಿ 
(ಸಂಭಪ. ಪರಿ. ೩೪೪); ಶರತ್ಕಾಲವೆಂದೆಂಬ ಚಿಪ್ಪಿಗಂ ಬಿಳಿಯ ಹಳೆಯಂಬರಂ ಹಲೌ್‌ಯದಂತು 
. ೬ . ಹೊಲಿದ ಬೆಳ್ಗೊಡೆಯೊ . . . ಎನಲು ಬೆಳ್ಳುಗಿಲೆಸೆದವು (ಚೀರಮ. ೪-೩); 


ಸಿಪ್ಪಿಗಗೊತ್ತಳಿ ೮೫೪೪ ಸಿಪ್ಪೆಸುಲಿ 


ಚಿಪ್ಪಿಗನೇಳಿಗೆಯನಾಗಿಸುವ . . . ವರವನು ಕಾಂಬೆ ನಾನು (ನಿಭಾಗ. ೧೦-೩೨-೨೭). ಒಳಲೆ: ಕಾಫಿಗೆಂದು ಎಸರಿಟ್ಟ ಒಲೆಯು ಶಾಂತವಾಗಿದ್ದಿತು. ಮೇಲಿನ ನೀರು ಸಹ 
ಶಿಂಪಿಗೆ : ಶಿಂಪಿಗರು : ಇವರಲ್ಲಿ ಕನ್ನಡಿಗರು. ಮಹಾರಾಷ್ಟ್ರಯೆಂಬೆರಡು ವರ್ಗಗಳಿವೆ | ಕುದ್ದು ಕುದ್ದು ಸಿಂಪಿಯಷ್ಟು ಉಳಿದಿದ್ದಿತು (ಜಯಂತ. ೧೫); ತಲೆದಿಸೆಯಲ್ಲಿ ಔಷಧ 
(ಕಭಾಗೆ. ೧೫೨). ಸಿ೦ಹಿಗೆ : ಗಂದಿಗರ ಅಂಗಡಿಯ ಸಾಲ್ಲಳು.ಮುಂದೆ . . . ಕುಪ್ಪಸಗಳನು ಹಾಕುವ ಸಿಂಪಿಯೊಂದಿತ್ತು (ಅಶೋಕ. ೨೪೬). ಸಿ೦ಪ್ರ್ನು : ೧. ನಸುದೆಜೆಯುತ್ತಮಿರ್ದ 
ಮಾಜುವ ಸಿಂಪಿಗರ ಮಳಗಿ (ನಂದಿಲೀ. ೯-೯); ಎಳ್ಳು ಗಾಣಿಗ ಬಲ್ಲ ಸುಳ್ಳು ಸಿಂಪಿಗ ಬಲ್ಲ ಪೊಸಮುತ್ತಿನ ಸಿಂಪಿನ ಸಂಪುಟಂಗಳಿಂ ನುಸುಳ್ಹು ಸುಪಾಣಿಯಾಗಿ ಪೊಜಪೊಣ್ಮುವ 
ಕಳ್ಳರನು ಬಲ್ಲ ತಳವಾಅ (ಸರ್ವಜ್ಞ. ೧೪೨೦); ನನ್ನನ್ನು ಸಿಂಪಿಗನ ಕಡೆಗೆ ಒಯ್ದರು |5 | ಮುತ್ತಿನ ಮಾಲೆಯಂದದಿಂ (ಕಾದಂಪೂ. ೩೩೧);ಮುನ್ನೂಲಲುವತ್ತು ನಕ್ಷತ್ರಕ್ಕೆ 
(ಕಪಪು ೪-೫೭). 1 ಸಂ. ಶಿಲ್ಪಿಕ./ ಪ್ರಾ. ಸಿಪ್ಪಿಅ./ ತಮಿ. ಚಿಪ್ಪಿ, ಚಿಪ್ಪಿಯನ್‌; ತುಳು. ಬಾಯಿಬಿಟ್ಟುಕೊಂಡಿಪ್ಪುದೆ ಸಿಂಪು ಅದು ಸ್ವಾತಿಗಲ್ಲದೆ ಬಾಯ್ದೆಟೆಯದು (ಬಸವ. 60೯); 
ಚಿಪ್ಪಿಗೆ; ತೆಲು. ಚಿಪ್ಪೆವಾಡು./ ಮರಾ. ತಿ ಸಿಂಪೀ) | | ಮುತ್ತುಗಳು ಸಮುದ್ರದೊಳಗೆ ದೊಡ್ಡಸಿಂಪುಗಳಲ್ಲಿ ಹುಟ್ಟುತ್ತವೆ (ಮುಂಬಯಿ. ೫-೨). 
ಸಿಷ್ಟಿಗಗೊತ್ತಳಿ (ನಾ). ದರ್ಜಿಗಳ ಸಂಘ : ಸಮಸ್ತಸಿಪ್ಪಿಗಗೊತ್ತಳಿಯೆಲ್ಲಂ ದೇವರ | | ೯. ಕಿಸಲಯದೆಸಳ ಮಾಣಿಕ್ಕದ ಸಿಂಪಿಂ ಫಳರಸದ ಪಾಲನೆಟೆದು . . . ಪುಂಡರೀಕದೆಸಳ 


ಚೈತ್ರಪವಿತ್ರದ ಪರ್ವ್ಯಕ್ಕೆ. . ಒಂದು ಪಣಮುಂ (ಎಕ. ೪॥ ಶಿಕಾರಿ. ೧೧೩-೩೨; 1139); | 
ಅಲ್ಲಿನ ನೇಕಾರಗೊತ್ತಳಿ, ಸಿಪ್ಪಿಗಗೊತ್ತಳಿಗಳೂ ಕೂಡ ಸ್ವಲ್ಪ ನೆರವಾಗಿವೆ (ಸವತಿ. ೨೧). 
[ಸಿಪ್ಪಿಗೆ 3- ಕೊತ್ತಳಿ (ಎ ಹ) 


ಬೆಳ್ಳಿಯ ಸಿಂಪಿಂ ಪರಿಮಳದ ರಸಮನೆಜೆದು (ಗಿರಿಕ. ೨-೭೧ ವ). ಸಿಂಪೆ: ೯. ""ಒಳಲೆ ಎ 
ಕೂಸಿಗೆ ಹಾಲು ಹಾಕುವ ಸಿಂಪೆ'' (ಗಂಗಾಮ. ಕಿ). ಗಿ ಸಿರ್ಪು : ೧. ಸಿರ್ಪಿನ ಬಣ್ಣದ 
ಮುಗಿಲುಂ ನೇರ್ಪಡೆ (ಅಟ್ಟಮ. ೮-೧೩). ೩. ಮಿದುಳ್ಗಳುಗೆ ತಲೆಯ ಸಿರ್ಪುಗಳುದಿರೆ 


10 


ಸಿಪ್ಪಿಡು (ಕ್ರಿ). ಚೀಪು; ಹೀರಿಕೊಳ್ಳು : ಸೊಪ್ಪುಸೊವಡಾಗದೆಸಟೆಸಲ್ಜಪ್ಪದೆ | (ಅರ್ಥನೇ. ೪-೧೧೫); ಬಿರುದ ನಾಯಕರ ಶಿರದ ಸಿರ್ಪಂ ಬಿದಿರ್ಚುವ . . . ಶ್ರೀಮತು 
ಮೊಗಮಿಅಿದು ಕಾರ್ದು ಚಪ್ಪಲರ್ವಿನೆಗಂ ಸಿಪ್ಪಿಟ್ಟು ಕರೆದು ಕೊಂಡುವು ಸಪ್ಪದ | ಹಬ್ಬೆಯನಾಯಕಂ (ಕೊಲ್ಹಾಶಾ. ೧೫-೬೩; 1186). ೪. ಎಡದ ಕರದೊಳ್ಗಂಧಂ ಪೂಮಾಲೆ 
ಮುಪ್ಪಳೆದಿನೊಟೌವ ನಟುವಂಡುಗಳೆಂ (ಲೀಲಾವ. ೯-೮೬). [ಆ ಸೀಪು “+ ಇಡು) ಸಿರ್ಪಿನ ಸೇಸೆ ಪೊಂಬಡಲಗೆಯೊಳೊಂದಂದಂ ಚೆಲ್ಪಾಗೆ . . . ಒರ್ವಂ ಬಂದಂ 


ಸಿಪ್ಪು , ಚಿಂಪಿ , ಚಿಂಪೆ, ಚಿಪ್ಪು, ಸಿಂಪಿ ಸಿಂಪಿ, ಸಿಂಪ್ರು, ಸಿಂಪೆ , ಸಿರ್ಪು (ನಾ). [15 ಪ್ರಗಲ್ಫಪುರೋಹಿತಂ (ಅರ್ಥನೇ. ೨-೧೯). ೧೦. ಸಿಗುರು;ಸಿಬುರು : ವಲ್ಲಭಪ್ರಣಯದಿಂ 
೧. ಸಾಮಾನ್ಯವಾಗಿ ಸಮುದ್ರದಲ್ಲಿ ದೊರಕುವ » ಗಟ್ಟಿ ಕವಚವುಳ್ಳ | ಬೀರಸಿರಿ ವಿಗುರ್ವಿಸಿದ ಸನ್ನಣದ ವಜ್ರದ ಸಿರ್ಪುಗಳಿವೆನಿಸಿ ಮೆಯ್ನವಿರ್ಗಳಿಡುಕುಟೊಳು 


(ಭರಣಿಯಾಕಾರದ) ಒಂದು ಪದಾರ್ಥ; ಶುಕ್ತಿ : ಜಲನಿಧಿಯ ಸಿಪ್ಪಿನೊಳಗಣಿ || ತುಜುಗಿ ತೋಜುವ ಬೆಮರ ಬಿಂದುಗಳುಂ (ವರ್ಧಪು ೭-೪೧ ವ). 

ನುಪಮಮಾಕ್ತಿಕಮೆ ಪುಟ್ಟುವಂದದಿನೊಗೆದಂ (ಸೌಣಇ. 1%, ೧೮೬-೧೫; 1111); | ಚಪ್ಪುಕೊಡು ಎ (ಆಲಂ) ಬರಿದು ಮಾಡು ;ನಿಶ್ಶೇಷಗೊಳಿಸು :ಇದ್ದುದನ್ನೆಲ್ಲಾ 
ಕರಮೆಸೆವ ಮುತ್ತು ಸಿಪ್ಪಿನ ಪೊರೆಯೊಳ್ಬಜ್ಜಳಿಸೆ (ಪಾರ್ಶೃಪು ೫-೮೬). ೨. ತೆಂಗಿನಕಾಯಿ ಅಣ್ಣತಮ್ಮಂದಿರು ಪೋಲುಮಾಡಿ ಮಕ್ಕಳಿಗೆ ಚಿಪ್ಪುಕೊಟ್ಟರು (ರೂಢಿ). ಚಿಪ್ಪು ಚೀಬಾಗಿಸುವ 
ಮೊದಲಾದುವುಗಳ ಕರಟ : ಬಿದಿರಂಡೆ ಕೊಂಬು ಪೊಸಸಿಪ್ಪು (ಪಾಠಾ. ಹೊಯಿಸಿಪ್ಪ] 120 |  ಚೊರುಚೂರುಮಾಡು; ಸಂಪೂರ್ಣವಾಗಿ ಧ್ವಂಸಮಾಡು: ಅವನಟ್ಟೆ 
ನಾಳಿಗಳೆಸೆಯೆ (ಬಾಣರ. ಹ. ೩-೨೪). ೩. ತಲೆಯ ಮೇಲುಭಾಗ ; ಓಡು ; ಬುರುಡೆ: ತೋಳ್ಗಳಂ ಚಪ್ಪರಿಸಿಕೊಂಡೆದ್ದು . . . ಚಿಪ್ಪುಚೀಯಾಗಿಸಿತು ಸಕಲಪರಿವಾರಮಂ 
““ಕಪಾಲಮೆಂಬುದು ತಲೆಯ ಸಿಪ್ಪು'' (ಹಲಾಯು. ೧೦೪-೧೧); ಕಯ್ಯ ಸಿಪ್ಪು ಸೆಳೆಮೆಟ್ಟಿದ (ಜೈಮಿಭಾ. ೧೩-೫೦). ಚಿಪ್ಪುಚೀಆಾಗು ವ ಚೂರುಚೂರಾಗು: ಬೆಟ್ಟ 


ಪಾವುಗೆ ತೊಟ್ಟ ಜೋಗವಟ್ಟಿಗೆ ತೆಗೆದುಟ್ಟ ಸೋಗೆ ಕರಮೊಪ್ಪಿರೆ ಜೋಗಿಣಿ 
ಬರ್ಪಳೊಪ್ಪಿದಳ್‌ (ಲೀಲಾವ. ೪-೭೭). ೪. ಭರಣಿ ; ಸಂಪುಟ : ಕೊಂಚೆಯಂಚೆಯ | 


ಚಿಪ್ಪುಚೀಯಾಗಿ ಸೂಜಿಯ ಮೊನೆ ಮುಜ್‌ದು (ಸಕವ. ಕ. 1(, ೨೨೭-೬೭). ಚಿಪ್ಪುಚೂರು ಎ 
ಚೂರುಚೂರು: ಚಿಪ್ಪುಚೂರು ಮಾಳ್ಪೆನೆನುತಲಪುಳಿಸಿದನು (ರಾವಣೋ. ೯). 


ಕುಂತಳಿಕೆಯ ಮಾಟೈೆಯ ಸಿಪ್ಪುಗಳೊಳ್‌ ತೀವಿ (ಪಂಪಭಾ. ೪-೮೭ ವ); ಪೊಡರ್ವ ಗಂಧದ | 25 [ss | (ಡೇ. ॥ ತಮಿ. ಮಲ. ಚಿಪ್ಪಿ, ಚಿಮ್ಮು; ತುಳು. ಚಿಪ್ಪಿ, ತಿಪ್ಪಿ, ಸಿಪ್ಪಿ; ತೆಲು: ಚಿಪ್ಪ./ ಸಂ. 
ಸಿ[ಪಾಠಾಂ. ಚಿಪ್ಪು ಸಾದಿನ ಪನಿನೀರ ಕುಪ್ಪಿಗೆಯಾಂತು (ಕುರಾಸಾಂ. ೨೧-೪೯). ೫. ಚೂರು; ಸಿಪ್ಪೆ ಜಾ. ೧. ಹಣ್ಣು, ಕಾಯಿ ಮೊದಲಾದುವುಗಳ ಮೇಲಿನ ಪದರ; 


ಚೆಕ್ಕೆ : ಅಂತಾ ದಂತಿಘಟೆಗಳಂ . . . ಭಾರ್ಗವರ್‌ ಸುರಗಿಟ್‌ವಂತಿಟಿಯೆ ಸೂಸುವ 
ಕೆನ್ನೆತ್ತರ್‌ ಕಟಲ್ಲುದಿರ್ವ ಸಕ್ಕದ ಸಿಪ್ಪುಗಳುಂ ಸಿಡಿಲ್ದು ಜೀಚೇಳ್ವ ಕೋಬ್ಕಳುಮಗುರ್ವಂ 
ಪಡೆಯೆ (ಪಂಪಭಾ. ೧೦-೯೩ ವ). ೬. ಒಂದು ಬಗೆಯ ವಾದ್ಮ : ಪಟವದ ತಿವಳಿಯ 


ತೋಲು: ಫಲ ಒಳಗೆ ಪಕ್ವವಾಗಿಯಲ್ಲದೆ ಹೊಣಗಣ ಸಿಪ್ಪೆ ಒಪ್ಪಗೆಡದು 
(ಮಹಾದೇ ಬ. ೭೩-೧೮೩); ರಸವಡೆದ ನಿಂಬೆಹಣ್ಣಿನ ಹುಳಿಯನದಜ ಸಿಪ್ಪೆಯ ಸುಟ್ಟು 
30 ಬೂದಿಯಾಗಲಿ ಸುಣ್ಣದುದಕವಾಗಲಿ ಕೂಡಿ ಚೆನ್ನಾಗಿ ಕಾಸಿದೊಡೆ (ಸೂಪಶಾ. ೨-೩೭); 


ಸಿಪ್ಪು ಕರ್ಪುರದ ನಾಳಿಗಳ ಪಿಡಿದು (ಪದ್ಮರಾ. 6-೭); ಕರ್ಪುರ ಕರಡಿಗೆ ಕೂಡಿದ ಗಂಧದ | ಶುಕ್ತಿ./ ಪ್ರಾ. ಸಿಪ್ಪಿ] 
| 


ಜುಂಕದ ಮೊಳಸಿನ ಜೇಕಿರದ ಸಿಎರ ಸಿಪ್ಪಿನ ಲಯದಿಂದೆಲಲದೆ ಕುಣಿದರ್‌ ಕೆಲಬರ್‌ ಆಲೂಗಡ್ಡೆ ಸಿಪ್ಪೆ ತೆಗೆಯುವ . . . ಸಲಕರಣೆಗಳು (ಅಡುಸೌ. ೩೪); ಸಿಪ್ಪೆ ತಿಂದವ 
(ಅಜಿಪು ೫-೩೨). ಚೆಂಪಿ : ೧. ""ಜಲಶುಕ್ತಿ ವ ಸಣ್ಣ ಚಿಂಪಿ'' (ಗಂಗಾಮ. ೧೩೮). ಚಿಂಪೆ : | ಸಿಕ್ಕಿಕೊಂಡ, ಹಣ್ಣು ತಿಂದವ ನುಣುಚಿಕೊಂಡ (ಗಾದ). ೨. ಒಣಗಿದ ಗಾಯ ಅಥವಾ 
೧. "“ಮುಕ್ತಾಸ್ಫೋಟ - ಮುತ್ತು ಹುಟ್ಟುವ ಚಿಂಪೆ'' (ಗಂಗಾಮ. ೨೫೮). ಚಿಪ್ಪು : ೧. ಹುಣ್ಣಿನ ಮೇಲಿನ ಪದರ ; ಹೆಕ್ಕಳೆ : "ಸಿಪ್ಪೆಗಟ್ಟು' ಪರಾ. ೩. ಅಡಿಕೆ, ತೆಂಗು 
ಚಿಪ್ಪಿನ ಮಂದಿರದಲ್ಲಿ ಮುತ್ತು ಬೆಳೆದ ಭೇದದಂತೆ (ಮೋಳಿಮಾ. ೯೫-೩೭೭); ಮುಂತಾದ ಫಲಗಳ ನಾರುನಾರಾದ ಹೊರಪದರ : «8. ೪. ಆವರಣ ; 
ಸ್ವಾಶಿಯುದಕದೊಳಾದ ಮೌಕ್ತಿಕವ್ರಾತಕಯ್ಕನೆ ಚಿಪ್ಪು (ಕುವ್ಮಾಕ. ೮-೩); ಜಲಬಿಂದು |35 | ಕವಚ: ಹೊರಚೆಲುವು ಸಿಪ್ಪೆ ಚಪ್ಪರಿಸಿ ಕೆಟ್ಟಿತು ಕಣ್ಣು (ನಡೆಬಂ. ೧೯-೩). 

ಚಿಪ್ಪಿಂದಲೊಡೆದು ಸಿಡಿವ ಮುತ್ತುಗಳೆನಲೊಬ್ಬದುದು (ಕಂನಎ. ೫-೪೫). ೩. ಪೊಡೆದೊಡೆ ಸಿಪ್ಪೆಯ ಕಾಯಿ ಎ ಸುಲಿಯದೆ ಇರುವ (ತೆಂಗಿನ) ಕಾಯಿ: ಲಲಿತ... 
ಲೌಡಿಯಿಂ ಠೌಳಿಯೊಡನೆ' ತಲೆಯೊಡೆದು ಚಿಪ್ಪುಗಳೇಳೃವು (ಕುರಾಸಾಂ. ೧೩-೧೦೦). ಕೋಣೆಯಲ್ಲಿಟ್ಟ ಸಿಪ್ಪೆಯ ಕಾಯಿ ಎರಡು ತಂದು ಮಂದಾರಳಿಗೆ ಮೂರು ಸುತ್ತು ಸುಳಿದು 


೪. .ಲೇಪನ ಚಿಪ್ಪುಗಳನು ಕರದಿ ಪಿಡಿದು ಪುಷ್ಪಗಂಧಿಯರು (ಅಂಜಚ. ೮-೪೮). 
೫, ಉರವನೆಚ್ಚನು ಜರಿಯೆ ಜೋಡಿನ ಚಿಪ್ಪು ದೆಸೆದೆಸೆಗೆ (ಕುವ್ಮಾಕ. ೪-೭). 
೭. ಹೊರಆವರಣ; ಮೇಲ್ಮೈ: ಬೆಂಗಡೆಯೊಳ್‌ ಮೂಡಿದ ಬಲ್ಲೆಯದಿಂ |40 
ಬಲುಚಿಪ್ಪಂ ಜೋಡಿಸಿದಾ ಸೀಸಕಮಂ ಹೌದು (ಜಯಕಾ. ೬-೩೬); ತಪ್ಪು ನೆಪ್ಪುಗಳ 
ಚಿಪ್ಪನೊಡೆದು ತೆಗೆದಪ್ಪಿದವನೆ ಬಲ್ಲ (ನಲಮು. ೩೮-೮). ಆ. ಬಾಳೆಹಣ್ಣಿನ ಹಣಿಗೆ : 
ಹತ್ತುಬಾಳೆಯ ಹಣ್ಣಿರುವ ಒಂದು ಚಿಪ್ಪಿನಲ್ಲಿ ಚಿಪ್ಪೆಂಬ ಹನ್ನೊಂದನೆಯ ವಸ್ತುವಲ್ಲ 
(ಧ್ವನ್ಮಾಲೋ. ೩೯ ಆಡಿಟಿ). ಸಿಂಪಿ : ೧. ಸಿಂಪಿಯ ಮುತ್ತಾಯಿತು ಅವಳ ಕಣ್ಣೀರು (ಐಳಜೀ. 
೪೫); ಮುತ್ತಿನ ಲಡಿಯ ಮೇಲೆ ಕಿಮ್ಮತ್ತು ಆಗತಕ್ಕದ್ದು. ಸಿಂಪಿಯ ಮುತ್ತು (ಮುಂಬವ್ಕಾ. 
೧೩೯). ೯. ಮಕ್ಕಳಿಗೆ ಹಾಲು, ಔಷಧ ಮುಂತಾದುವನ್ನು ಕುಡಿಸುವ ಸಾಧನ; 


“ಕಲ್ಲುಕುಟಿಕ'ನಿಗೆ ಹೇಳಿಕೊಂಡಳು (ಬಾಇವೈ. ೨೧). ಸಿಪ್ಪೆಹಿಪ್ಪೆಗಳಾಗು ಎ ಸಂಪೂರ್ಣವಾಗಿ 
ರಸವಿಲ್ಲದಾಗು : ಹಸ್ತ ಮುಟ್ಟಿದ ರೂಪು ಸಿಪ್ಪೆಹಿಪ್ಪೆಗಳಾಯಿತು (ದೀಕ್ನಾಬೋ. ೯೯-೫). 

ಸಿಪ್ಪೆಗಟ್ಟು (ಕ್ರಿ). ಹೆಕ್ಕಳೆಯುಂಟಾಗು : ಗಾಯ ಸಿಪ್ಪೆಗಟ್ಟಿ ಮಾಯುವ ಸ್ಥಿತಿಗೆ 
ಬಂದಿದೆ (ರೂಢಿ)... (ಸಿಪ್ಪೆ 4 ಕಟ್ಟು] 

ಸಿಪ್ಪೆದೆಗೆ (ಕ್ರಿ). ಕಾಯಿ, ಹಣ್ಣು ಮೊದಲಾದುವುಗಳ ಮೇಲಿನ ರ 
| ಸುಲಿ; ಇ ತಡೆಹಿ ಕೆಂಡದಿ ಸುಟ್ಟು ಸಿಪ್ಪೆದೆಗೆದು . . . ತುಪ್ಪವಿಟ್ಟಾ 
ಮಡಗಿ ಬೇಯಿಸಿ (ಸೂಪಶಾ. ೪-೨೫). (ಸಿಪ್ಪೆ * ತೆಗೆ] 

45 | ಸಿಪ್ಪೆಸುಲಿ ಯ ).೧. ಜ ಸಿಪ್ಪೆದೆಗೆ : ಅವಳು ಸಿಪ್ಪೆಸುಲಿದ ಕಿತ್ತಳೆಹಣ್ಣೊಂದನ್ನು ನನಗೆ 
| ಕೊಟ್ಟಳು (ರೂಢಿ). ೨. ಗಾಯ, ಹುಣ್ಣು ಮೊದಲಾದುವುಗಳ ಮೇಲೆ 


ಸಿಫಾರಸು 


ಹೆಕ್ಕಳೆಯುಂಟಾಗು: ರೋಗಿಯ ಮೈಮೇಲಿನ ಸಿಪ್ರೆಸುಲಿಯುವವರೆಗೂ 
ರೋಗಿಯನ್ನು ಬೇರ್ಪಡಿಸಿಟ್ಟಿರಬೇಕು (ಕೆಲರೋ. ೬೪). (ಸಿಪ್ಪೆ * ಸುಲಿ) 

ಹಿಫಾರಸು "ಶಿಫಾರಸ್ಸು' ನೋ. 

ಸಿಬರು `ಸಿವುದ್ಮ' ನೋ. 

ಸಿಬಾರ "ಸೀಯದರ' ನೋ. 

ಸಿಬಿಕೆ "ಸಿಬಿಗೆ' ನೋ. 

ಸಿಬಿಗೆ , ಶಿವಿಗೆ, ಸಿಬಿಕೆ, ಸಿಬುಕ, ಸಿವಿಕೆ, ಸಿವಿಗೆ (ನಾ). ೧. ಅಂದಣ; 
ಪಲ್ಲಕ್ಕಿ: ವೇಸರಿಗಟ್ಟ್‌ಗಳುಂ ಪಿಡಿಗಳುಂ ಸಿಬಿಗೆಗಳುಮನೇಜ್‌ . . . ಬರೆ 
(ವಡ್ನಾರಾ. ೮೦-೧೦); ಕರಿತುರಗರಢ"'ಗಳಂ ಸಿಬಿಗೆಯಂ ತಾನೇಆ್‌ ಬರುತಿರಲು 
(ಜ್ಞಾನಚಂ. ೧-೬೦1. ಶಿವಿಗೆ : ೧. ಶಿವಿಗೆಯ ಕೆಲದೊಳ್‌ ತಾನುಂ ತುರಂಗಾರೂಢನಾಗಿ | 
ಬರ್ಪಂದಮಂ ಮಾಯೆಯಿಂ ಮಾಡಿ (ಚಾವುಪು. ೩೦೪); ಶಿವಿಗೆಯಂ ಶ್ರೀನಾಢ 
ನೊಲ್ಲೇಟ್‌ದಂ (ಅನಂಪು. ೯-೬೧); ಅರಸನನ್ನು ಒಂದು ಶಿವಿಗೆಯಲ್ಲಿ ಮಲಗಿಸಿ . . . 
ಕಳುಹಿಸಿ ಕೊಟ್ಟರು (ಚಿಕರಾ. ೪೨೮). ಸಿಬಿಕೆ : ೧. ಅವರ್ಣನೀಯವಾದ ಸುಂದರ 
ಸಿಬಿಕೆಗಳಲ್ಲಿ ಕುಳಿತು ಯಾವತ್ತೂ ರಾಣಿಯರು ಹೊರಟರು (ತುಳಸೀ. ೧೬೮). 
೨. ಹೆಣವನ್ನು ಹೊರುವ ಸಾಧನ; ಚಟ್ಟ: ಅವಳು ಸತ್ತರೆ ಸಿಬಿಕೆಯ ಮುಂದಿನ 
ಕಂಬಿಗೆ ನನ್ನ ಹೆಗಲನ್ನು ಕೊಡುವೆ (ಜಯಂತ. ೩೭೫); ಆ ಸುಡುಗಾಡಿನಲ್ಲಿ ಹರಿದ 
ಹೂಮಾಲೆಗಳು ಸೂರೆಯಾಗಿದ್ದವು . . . ಕಳಲಿದ ಸಿಬಿಕೆಗಳು ಬಿದ್ದಿದ್ದುವು 
(ಬಿದುರೆ. ೧೮೧). ಸಿಬುಕ : ೧. ಮೊಗೆಮೊಗೆದು ಹೊನ್ನ ರಾಸಿಯ ನಿವಾಳಿಸಿ ಮತ್ತೆ 
ಪಗಲಾಣ್ಮ ತೇಜಮಂ ಜಜೌಪ ಸಿಬುಕದೊಳಿಟ್ಟು ಕೊಂಡೊಯ್ದನರಮನೆಗವಂ (ಪ್ರಥುವು. 
೪-೫೨). ಸಿವಿಕೆ : ೧. ಕಬಲ - ಕವಳ, ಶಿಬಿಕೆ - ಸಿವಿಕೆ (ಶಬ್ದಾನು. ೧೪೪ ಪ್ರಯೋ). 
ಸಿವಿಗೆ : ೧. ನಡೆತಂದರ್‌ ಸಂತಸದೆ ಪೊನ್ನ ಕಳಸದ ದಂತದ ಸಿವಿಗೆಗಳನೇಟ್‌ ಭೋಗಿ 
ಯರರೆಬರ್‌ (ಪಂಪಭಾ. ೯-೧೦೧); ಸುರಪತಿವಿರಚಿತಮಪ್ಪ ಸುದರ್ಶನಸಿವಿಗೆಯನೇಣ* 
(ಪುಣ್ಮಾಸ್ರ.೧೦-೧೯ ವ); ಸಿಂಗರಂಬೆತ್ತ ಸಿವಿಗೆಯೊಂದು ನೆಲಕ್ಕಿಟ್‌ತರ್ಪುದುಂ 
(ರಾಮಾಶೃ. ೮೦-೨೮). [ಆ ಸಂ. ಶಿಬಿಕಾ, ಶಿವಿಕಾ। 

ಸಿಬಿರ (ನಾ). ಸೈನ್ಮ ಮುಂತಾದುವು ತಾತ್ಕಾಲಿಕವಾಗಿ ಬೀಡುಬಿಡುವ 
ಸ್ಥಳ; ಪಾಳೆಯ; ಠಾಣ್ಮ: ಉಯ್ಲೆ ಸಿಸುಗಳ್‌ ಸಿಬಿರಕ್ಕೆ ಬಬಲ್ಲ ಭೂಪನಂ 
(ಪಂಪಧಾ. ೧೨-೧೧೮); ಶಬರಾವಳಿಯ ಬಲುಸಿಬಿರವದಚೌೊಳು ತೀವಿದಿಭಕುಂಭಜ 
ಸುಮೌಕ್ತಿಕರಾಶಿ (ಸಾಳ್ವಭಾ. ೫-೫); ಬಾವಿಯ ಹತ್ತಿರವೇ ಒಂದು ದೊಡ್ಡ ಸಿಬಿರ 
(ಗಂಗಾಸಾ. ೧). [ಆ ೫೦. ಶಿಬಿರ] 

ಸಿಬಿರು "ಸಿವುಜ್ಮು' ನೋ. 

ಸಿಬುಕ "ಸಿಬಿಗೆ' ನೋ. 

ಸಿಬುರು "ಸಿವುಜ್ಮು' ನೋ. 

ಸಿಬುಜು "ಸಿವುಜ್ಮು' ನೋ. 

ಸಿಬ್ಬ "ಚಿಬ್ಬು' ನೋ. 

ಸಿಬ್ಬಂದಿ, ಶಿಬಂದಿ, ಶಿಬ್ಬಂದಿ (ನಾ). ಒಬ್ಬ ಮೇಲಧಿಕಾರಿಯ ಉಸ್ತು 
ವಾರಿಯಲ್ಲಿ ಕಚೇರಿಯ ಕಾರ್ಯನಿರ್ವಹಿಸುವವರ ಗುಂಪು; ನೌಕರ 
ವರ್ಗ: ಇವರ ಕಾಲದಲ್ಲಿ . . . ಇಲಾಖೆಗಳ ಸಿಬ್ಬಂದಿಗಳು ಬಡಾಯಿಸಿದುವು 
(ಮಹಾವಂ. ॥, ೧೧೧); ಉಪಾಧ್ಯಾಯರು ಮತ್ತು ಸಿಬ್ಬಂದಿಯ ವಾಸದ ಮನೆಗಳು 
(ಚೆಂಗೂಲಿ. ೪ ಮುನ್ನುಡಿ). ಶಿಬಂದಿ : ಶಿಬಂದೀಜನರಿಗೆ . . . ನಿರಂಕುಶಪ್ರಭುತ್ವವನ್ನು 
ನಡೆಯಿಸುತಾ (ಮಂಜುಕ. ೧೩); ಅಲ್ಲಿ ಬೇರೆ ಸರಕಾರ . . . ಸಾಹುಕಾರರು ಮತ್ತು 
ಅವರ ಶಿಬಂದಿಯವರನ್ನುಳಿದು ಇತ್ತೊ ಎಂದು ಹೇಳಲಾಗದು (ರಕ್ತರೂ. ೬೪). ಶಿಬ್ಬಂದಿ: 
ಆ ಇಲಾಖಾಶಿಬ್ಬಂದಿಯ ಒಬ್ಬ ಅಧಿಕಾರಿಯಿಂದ . . . ವಿಕ್ರಯಿಸಲ್ಪಡುವದು 
(ಗ್ರಾಮಾಕ. ೧೦೮); ಅಂಗರಕ್ಷಕರು ೮, ಶಿಬ್ಬಂದಿ ಜನೆ ೨೦೦ (ಗುರುದ. ೧೧). 

[ಆ-- ಪಾಠ. ಶಿಬಂದೀ; ಮರಾ. ಶಿಒಂದೀ, ಸಿಬಂದೀ] 
ಸಿಬ್ಬಂಬೊಯ್‌ “ಚಿಬ್ಬಂಬೊಯ್‌' ನೋ. 
ಸಿಬ್ಬತಿ "ಸಿಬ್ಬದಿ' ನೋ. 


45 


ಸಿಮಿಸಿಮಿಸು 


ಸಿಬ್ಬದಿ , ಸಿಬ್ಬತಿ, ಸಿಬ್ಬಿದಿ, ಸಿಬ್ಬುದಿ (ನಾ). ೧. ನಾಚಿಕೆ; ಲಜ್ಜೆ; ಸಿಗ್ಗು: 
"ಸಿಬ್ಬದಿಗೊಳು' ಪರಾ. ಸಿಬ್ಬತಿ : ೨. (ಅಗಲಿಕೆಯ) ದುಃಖ; ಸಂತಾಪ: 
ಕಾದಂಬರಿಯ ಅಗಲಿ ಬಂದ ಮನಸ್ಸಿನ ಸಿಬ್ಬತಿಯಿಂದ ಎಂದಿನ ರೀತಿಯಲ್ಲಿ 
ಮಾತನಾಡಿಕೊಂಡಿರದೆ (ವಚಕಾ. ೯0). "ಸಿಪ್ಪಡಂಬಡೆ' ಪರಾ. ಸಿಬ್ರಿದಿ : 
೧."ಸಿಬ್ಬಿದಿಗೊಳ್‌' ಪರಾ. ಸಿಬ್ಬುದಿ : ೧. "ಸಿಬ್ಬುದಿಗೊಳು' ಪರಾ. ೩. (7): 
ಗುಬ್ಬಿ ಗುಂಭವನೊಡೆದು ಒಬ್ಬುಳಿಕೆಯಾಯಿತ್ತು ತನ್ನ ಸಿಬ್ಬುದಿ [ಪಾಠಾಂ. ಸಿಬ್ಬುದ್ಧಿ, 
ಸುಬುದ್ದಿ]ಯ ಬಿಟ್ಟು ಕಬ್ಬಕ್ಕಿಯ ಹಿಂಡನೊಲ್ಲದೆ ನಿಬದ್ದಿಯಾಗಿ ಅಲ್ಲಿಯೆ ಹೋಯಿತ್ತು 
ಲಿಂಗವನಲೌತು (ಸಕಮ ಕ. 1 ೩೫-೧೩); ಬ್ರಹ್ಮನ ಹರಿದಾಟ ವಿಷ್ಣುವಿನ ಕಾಲಾಟ ರುದ್ರನ 
ಬಾಯಾಟ ಈ ತ್ರಿಎಧ ಸಿಬ್ಬುದಿ[ಪಾಕಾಂ. ದ್ವಿ] ಹಲ್‌ದು ಅಕ್ಕನ ಗುಕ್ಕಿನೊಳಗಾಗಬೇಡ 
(ಸಕವ. ಕ.1. ೩೫-೧೬). [?./ ತೆಲು. ಸಿಬ್ಬಿತಿ , ಸಿಬ್ಬೆತ] 

ಸಿಬ್ಬದಿಗೊಳು , ಸಿಬ್ಬಿದಿಗೊಳ್‌, ಸಿಬ್ಬುದಿಗೊಳು (ಕ್ರಿ). ನಾಚಿಕೆಪಡು; 
ಲಜ್ಜೆಗೊಳಗಾಗು : ತಿಬ್ಬಳಿಯಡಂಗಿ ಬಿಳ್ಳಾ ವೀರಭಟವಿತತಿ ಸಿಬ್ಬದಿಗೊಳುತ್ತ 
ಸಿಡಿಮಿಡಿಗೊಂಬ ನೃಪಸಮಿತಿ (ಸಮ್ಮಕೌ. ೮-೬೩). ಸಿಬ್ಬಿದಿಗೊಳ್‌ : ಒಬ್ಬರ 
ಮೊಗವನೊಬ್ಬರು ನೋಡಿ ತಮ್ಮೊಳು ಸಿಬ್ಬಿದಿಗೊಂಡು ಚಿಂತಿಪರು (ಭರಚ. ೪-೨೯); 
ಒಬ್ಬರೊಬ್ಬರ ಮೋಟ್‌ ನೋಡಿ ನಾಣ್ಣುವರತಿಸಿಬ್ಬದಿಗೊಂಡು ಜಾಜುವರು 
(ಭರಚ. 3೫-೧೦೮). ಸಿಬ್ಬುದಿಗೊಳು : ಸೋತನೈಗುಳರತ್ನವ ಸಿಬ್ಬುದಿ [ಪಾಠಕಾಂ. 
ಸಿಬುದ್ದಿ, ಸುಬುದ್ದಿ1ಗೊಳುತ್ತಿರಲು ಜೂಜುಗಾರರ್ನೆರೆದು . . . ಬೊಬ್ಬಿಡಲು 
(ಸಿಂಗಿರಾ. ೯-೨೧). (ಸಿಬ್ಬದಿ 3- ಕೊಳು (< ಕೊಳ್‌,)) 

ಸಿಬ್ಬಲು "ಚಿಬ್ಬಲ್‌' ನೋ. 

ಸಿಬ್ಬಿದಿ "ಸಿಬ್ಬದಿ' ನೋ. 

ಸಿಬ್ಬಿದಿಗೊಳ್‌ "ಸಿಬ್ಬದಿಗೊಳು' ನೋ. 

ಸಿಬ್ಬು 'ಚಿಬ್ಬು' ನೋ. 

ಸಬ್ಬುದಿ "ಸಿಬ್ಬದಿ' ನೋ. 

ಸಿಬ್ಬುದಿಗೊಳು "ಸಿಬ್ಬದಿಗೊಳು' ನೋ. 

ಸಿಬ್ಬೆ 'ಚಿಬ್ಬು' ನೋ. 

ಸಿಮ (ನಾ). ತಣಿವು; ತಂಪು: ನಿನ್ನ ಕೈ ಮಹಾ ಸಿಮ, ನೀರಿನ ಪಸೆ ಒರೆಸಿಕೊಂಡಿಲ್ಲ 

[ಆ-- ತುಳು. ಶಿಮ, ಸಿಮ] 

ಸಿಮಟಿ (ನಾ). ಒಂದು ಬಗೆಯ ಮರ: ಮರಗಳು: ಹೆಸವ . . . ಸುರಗಿ, ಉಡಿ, 
ಸಿಮಟಿ , ಸಣ್ಣಹೆಸರೆ (ನಮ್ಮನು. ೨೩೬). [ಇ--ತಮಿ. ಚಿಮಟ್ಟಿ, ಚಿಮುಟ್ಟಿ) 

ಸಿಮಹಿಡಿ (ಕ್ರಿ). ತಣ್ಣಗಾಗು; ಆರು: ಅಪ್ಪಯ್ಯ ಎದ್ದಿದ್ದಾರೆಯೆ ನೋಡಮ್ಮ. ಕಾಫಿ 
ಹಿಮಹಿಡಿದು ಹೋಗಿದೆ (ಅನುರ. ೩೬). [ಸಿಮ + ಹಿಡಿ, (< ಪಡಿ,)) 

ಸಿಮಿಸಿಮಿ (ನಾ). (ಮುಖ್ಯವಾಗಿ ಸುಡುವ ಶಬ್ದವನ್ನು ಸೂಚಿಸುವ) ಒಂದು 
ಅನುಕರಣಪದ: ಫೂತ್ಮರಿಸಿದವು ಫಣಿ ವದನದಲಿ ದಳ್ಳುರಿಯ ಸಿಮಿಸಿಮಿಗಳ 
ತುಷಾರದ ಕಿಡಿಯ ತುಂತುಟ್‌ನ . . . ಗರಳಾಕ್ಟರದ ಜಿಗಿಯಲಿ ಮಾತು ತೋಲ್‌ತು 
ಬೆಸಸು ಬೆಸಸು (ಕುವ್ಮಾಕ. ೨೫-೧೧); ಶ್ರಾವಣಸಂಧ್ಯಾಸಮಯಸಮಾರನು ಅಮಂದಗಮನದಿ 
ಬರುತಿಹನು . . . ಮರ್ಮರ ಸಿಮಿಸಿಮಿ ಸದ್ದನು ಮಾಡಿ (ಪಾಂಚಜ. ೨೩-೫). 

ಸಿಮಿಸಿಮಿಗರೆ (ಕ್ರಿ). (ಸುಡುವುದರಿಂದ) ಸಿಮಿಸಿಮಿ ಎಂದು ಸದ್ದು ಮಾಡು: 
ಖರನ ಕರಕೋಪಾನಲನ ದಳ್ಳುರಿಗೆ ಸೀದವು ತಾರೆ ಸಿಮಿಸಿಮಿಗರೆದುದಂಬರಸಿಂಧು 
ಸುರಪುರ ಹೊಗೆದುದಗಲದಲಿ (ತೂರರಾ. ೩-೫-೬). [ಸಿಮಿಸಿಮಿ * ಕರೆ] 

ಸಿಮಿಸಿಮಿತ (ಗು). ಸಿಮಿಸಿಮಿ ಎಂದು ಸದ್ದುಮಾಡುವ: ವಿತತಪಟುನಟನ 
ವಿಘಟಿತಜಟಾಪಟಲಗಳಿತಗಂಗಾತರಂಗಸೀಕರನಿಕರಸಿಮಿಸಿಮಿತ ನಿಟಿಲತಟಪಟು 
ನಯನಶಿಖಿಶಿಖೋದ್ದಾಮಧೂಮರೇಖಾರಚಿತ (ರಾಜಶೇ ೧೩-೫೪ ವ). 

[ಸಿಮಿಸಿಮಿ + -ತೃ] 

ಸಿಮಿಸಿಮಿಸು (ಕ್ರಿ). ಸಿಮಿಸಿಮಿಗರೆ: ಉರಿಯೊಳು ಕದಳಿಗಳು ಸಿಮಿಸಿಮಿಸೆ 
(ನಳಚ. ೬-೭); ನೊರೆಗಟ್ಟಿ ಸಿಮಿಸಿಮಿಸಿ ನಿಂದಿರುವ ನೆತ್ತರನು ಕೊಡಲಿಯಲುಗಿಂದಿಕ್ಕಿ 
- - - ಮತ್ತಮಾರ್ದಿಕ್ಕುವನು (ಶಕಾರ. ೮೩). (ಸಿಮಿಸಿಮಿ *- -ಇಸ್ಸು) 


(ಬಾಳಿಗಿ ೯೧). 


ಸಿಮೆಂಟು 


ಸಿಮೆಂಟು (ನಾ). ನೆಲಕ್ಕೆ ಸಾರಣೆ ಮಾಡಲು, ಇಟ್ಟಿಗೆ ಅಥವಾ ಕಲ್ಲಿನ 
ಗೋಡೆಗಳನ್ನು ಕಟ್ಟಲು ಬಳಸುವ, ಸುಟ್ಟ ಸುಣ್ಣಕಲ್ಲು ಮತ್ತು ಜೇಡಿ 
ಮಣ್ಣನ್ನು ಬೆರಸಿ ತಯಾರಿಸಿದ ಕಲ್ಲುಗಾರೆ : ತಾರ್ಸಿ ಸೆಜ್ಜೆ ಸಿಮೆಂಟು 
ಇತ್ಯಾದಿಗಳನ್ನು ಕುರಿತ ಪಾಂಡಿತ್ಯ ನನಗಿಲ್ಲ (ಚೆಂಗೂಲಿ. ೨); ಅವರವು . . . 
ಇಟ್ಟಂಗಿ - ಸಿಮೆಂಟುಗಳಿಂದ ಕಟ್ಟಲ್ಪಟ್ಟಿರುತ್ತವೆ (ಕೃಶಕ್ಕೆ. ೧೩೭). [ಇ-- ಇಂ. Comeni) 

ಸಿಮ್ಮನೂರ್‌ (ನಾ). ಒಂದು ಊರಿನ ಹೆಸರು: ಸಿಮ್ಮನೂರ ಕಿಳ್ಳಮ್ಮನ್‌ 
ಅಣ್ಣುಗಿಯ ರಟ್ಟಿಗನ್‌ (ಎಕ. ೪11, ಸೊರಬ. ೧೦-೧೩; ಸು. 800). [? + ಊರ್‌) 

ಸಿಮ್ಮಿಸು (ಕ್ರಿ). ನೆಗೆಯುವಂತೆ ಮಾಡು; ಚಿಮ್ಮಿಸು: ನೆಗೆವ ಧೂಳಿಯಿಂ ತಾಂ 
ನಿಮಿರ್ದು ಸಿಮ್ಮಿಸಲ್‌ ಕೆನ್ನನೊದಗಿದವು ತುರಗಂ (ಚೀರಮ. ೧೧-೪೨). "ಚಿಮ್ಮಿಸು' 
ಪರಾ. (ಸಿಮ್ಮು * -ಇಸ್ಬು) 

ಸಿಮ್ಮು (ಕ್ರಿ) ಚಿಮ್ಮು; ಹಾರು: ಕಾದ ಸುವರ್ಣಶಲಾಕೆಗಂದು ಕೂರ್ತಂಗಜಕಾರುಕಂ 
ಬಿಡದೆ ಸಿಮ್ಮು ವ ಶೀತಲವಾಃ ಕಣಾಳಿಯೋಲ್‌ (ಉದ್ಭಟ. ೭-೪೭); ಎಣ್ಣೆಸೆಯೊಳ್ಸಿಮ್ಮಿದಮೃತ 
ಕಣವಿಸರಮೆನಲ್ಮೆಲೌದುದಮುರ್ದ ತಾರಾನಿಚಯಂ (ಉಡ್ಬಟ. ೧೦-೩೦). "ಚಿಮ್ಮು ' 
ಪರಾ. (ಆ ಚಿಮ್ಮು) 

ಸಿಯಕೊಲ್ಲ (ನಾ). ಒಬ್ಬಾತನ ಹೆಸರು: ಶ್ರೀ ಗುಣ್ಣಿಜ್ಗಲಾ ಸಿಯಕೊಲ್ಲ 
ಅಸಿಉನ್ನತನ್‌ ಎನ್ರೊನ್‌ ಕೆಳೆಇನಿತ್ತನ್‌ (ಎಕ. ೩೪೬ ತುಮಕೂ. ೯೫-೭; ಸು. 7ನೆಯ ಶತ). 

(P ಇದು 'ಸಿಯಕೆಲ್ಲ' ಎಂಬುದರ ಅಪಲಿಪಿತ] 

ಸಿಯಗೆಲ್ಲ (ನಾ). ಒಬ್ಬಾತನ ಹೆಸರು: ಶ್ರೀಪುರುಷಮಾಹರಾಜರ್ಪುಥುವೀ 
ರಾಜ್ಕಂಗೆಯೆ ಸಿಯಗೆಲ್ಲರ್‌ ಮಲುಗರೆನಾಡುಮೂನೂಲುಮಾಳೆ (ಎಕ. ೩೪1 ತುಮಕೂ. 
೮೬-೭;750); ಸ್ವಸ್ತಿಶ್ರೀ ಸಿಯಗೆಲ್ಲರಶರ ಆಳು ರಣಕೇತುಗಳ ಮಗನ್‌ ದೆವೆಯನೆಮ್ಫೋನ್‌ 
» ೬. ಸತ್ತಾನ್‌ (ಎಕ. ೫1, ಮದ್ದಗಿ, ೩೮-೧; ಸು.950). [ಇ ಶ್ರೀ 3 ಕೆಲ್ಲ) 

ಸಿಯಳಾಅ, ಶಿಯಳಾರ, ಶಿಳಜಿ, ಶಿಳಾಜ, ಸೆಳಅ (ನಾ). ೧. (ಪ್ರಾಚೀನ 
ಕರ್ನಾಟಕದ) ಒಂದು ರಾಜಮನೆತನದ ಹೆಸರು: ಕನ್ನವಾಡ ಗಂಗವಾಡ 
ಬಳೆಯವಾಡ ರೆರ್ನಾಡಾಳ ಸಿಯಳಾಅ ಸಾಮಿ ಸರ್ಬರಸ ಕೊಟೋರ್‌ 
(ಮೈಆರಿ. ೧೯೨೯, ೧೧೮-೨; ಊಂ). ಶಿಯಳಾರ : ೧. ಮಹೇಶ್ವ[ರ]ಂ ಶಿಯಳಾರವಂಸೋದ್ಬವಂ 
* - * ಸುವಂರ್ಣ್ಣಗರುಡಧೃಜಂ ವಿಮಳಕೀರ್ತಿಧ್ವಜಂ (ಸೌ Xx, ೫೧-೧೦; 1077). 
ಶಿಳಅ : ೧. ಪ್ರಕಟಯಶಶಿಳಜದಿವಾಕರನುದಿಯಿಸಿದನಿಳೆಗೆ (ಸೌಣಇ ೫%, ೭೧-೨೮; 1109). 
ಶಿಳಾಜಿ : ೧. ಶಿಳಾಅಕುಳಕಮಳಮಾರ್ತ್ತಣ್ಣಂ ಸಮರಪ್ರಚಣ್ಣಂ (ಸೌಇಇ. ೫x, 
೧೭-೪೫; 1109). ಸೆಳೆಚಿ : ೧. ಭೀಮಬಲಂ ಸೆಳಜರ ಕುಲಕೀ ಮಹಿಯೊಳ್‌ ತಿಲಕದನ್ನೆ 
ಕಂಚಿಗನೆಂಬೋಂ (ಎಇ. 1%, ೬೪-೩; 945); ಜೀಮೂತವಾಹನಾನ್ಪಯಾಂಬರಶರಶ್ಚಂದ್ರ 
. .. ಸೆಳೆಜಕುಳಕಮಳಮಾರ್ತ್ರಂಡ (ಕಣ. ॥( ೧೨-೩೩; 1114). ೨. ಒಬ್ಬಾತನ ಹೆಸರು: 
ಭೀಮಬಳಂ .ಸೆಳಅನೆಂಬ ಹೆಸರೆಸೆವರಸಂ (ಕೊಲ್ಲಾಶಾ ೯-೪೬; 1170). "ಶಿಲಾಹಾರ' 
ಪರಾ. 1 

ಸಿಯಾಳ "ಸೀಯಾಳ' ನೋ. 

ಸಿಯಿಮ್ಮ (ನಾ). ಒಬ್ಬಾತನ ಹೆಸರು : ಸನ್ನಿವಿಗ್ರಹಿ ಸಿಯಿಮ್ಮ (ಎಕ. ೪1, ಸೊರಬ. 

(?] 

ಸಿಯ್ಯನೆ "ಸೀಯನೆ' ನೋ. 

ಸಿರ, (ನಾ). ತಲೆ; ಶಿರಸ್ಸು: ಸಿಡಿಲೇತಕೆ ಕೆಡೆದುದಿಲ್ಲ ನಿನ್ನಯ ಸಿರದೊಳ್‌ 
(ಕಾದಂಉ. ೫೭೧); ಸಂಸಾರಸಾಗರ ಸಿರದುದ್ದವಾದ ಬಳಿಕ ಏನ ಹೇಳುವೆನಯ್ಮಾ 
(ಬಸವ. ೮೯); ನಿಷಧಪತಿ ಸಿ!ಪಾಶಾಂ. ಶಿ|ರವ ನಸುಬಾಗಿದನು (ನಳಚ. ೫-೬). 

|< ಸಂ. ಶಿರಸ್‌) 

ಸಿರ (ನಾ). ೧. ನರ; ನಾಡಿ: ಕಿವಿಗಳ್‌ ತೋರ್ಪೊಡೆ ನಿರ್ಮಾಂಸವಾಗಿ ಸಿರವ(ರೆಯ) 
ಸಮವಾಗಿ ॥ನೆರೆ]ನಿಲೆ . . . ದುಃಖಿತೆಯಕ್ಕುಂ (ಲೋಕೋಪ. ೧೧-೫೯); ಅವನ ಗಂಟಲ ಸಿರ 
ಬಿಗಿದು . . . ಕಣ್ಣೀರು ಸುರಿಸಿದನು (ಮುಂಬಯು. ೪-೭೫). ೨. (ಕೆಲವು ಹಣ್ಣುಗಳು 
ಹಾಗೂ ಎಲೆಗಳಲ್ಲಿರುವ) ನಾರು; ಎಳೆ: ಆಕೆಯ ಸುಣ್ಣ ತಂಬಾಕ ತಿಕ್ಕುವ 


೪೭೭-೨೬; 991). 


೮೫೪೬ 


30 


ಸಿರಪೇಷ್‌ 


ಕ್ರಮವನ್ನಾಗಲೀ, ಎಲೆಗಳ ಸಿರಗಳನ್ನು ಕಿತ್ತುವ ನಯವನ್ನಾಗಲೀ ನೋಡಲು ಹತ್ತಿಪ್ಪತ್ತು 
ಚಿಕ್ಕಚಿಕ್ಕಮಕ್ಕಳು ಸುತ್ತಲೂ ನೆರೆಯುತ್ತಿದ್ದರು (ಗಂಮಾಯಿ. ೧೩೩). [ಸಂ. ಸಿರಾ) 
ಸಿರ್ಮ "ಶಿರಾ' ನೋ. 
ಸಿರ್ಧ (ನಾ). ಒಂದು ಸ್ಥಳದ ಹೆಸರು: ಸ್ವಸ್ತಿಶ್ರೀ ಸಿರದ ದೆವಟೆಯರ ಮಗ 
ದಾವಣಗವುದದ ಮಹಾಜನಕ್ಕೆ ಕೊಟ್ಟದು ಶಾಲೆ (ಎಕ. ೪1 ಶಿಕಾರಿ. ೪೫-೩೩; ಸು. 8907). 
[?1 
ಸಿರ್ಕ (ನಾ). ಕುದುರೆಯ ದೇಹದ ಒಂದು ಭಾಗ: ಎರಡುಂ ಕಿವಿಯೆಡೆಗಕ್ಕುಂ 
ಸಿರಮೆಂಬಭಿಧಾನ («ಅಶೃಶಾ. ೯-೨೧). (9) 
ಸಿರಂಜಿ (ನಾ). ಒಂದು ಬಗೆಯ ಗಿಡ ಮತ್ತು ಅದರ ಬೇರು: ಸಿರಂಜಿ ಎಂಬುದು 
ಆ ಗಿಡದ ಬೇರು ಮತ್ತು ಆ ಬೇರಿನ ಎಲ್ಲ ಅಡ್ಡಕಡ್ಡಿ ಸಹ ನೂಲನ್ನು ಕೆಂಪುಬಣ್ಣ 
ಮಾಡುವುದಕ್ಕೆ ಬರುತ್ತದೆ. ಅದರಿಂದ ಅದರ ಬೇರುಗಳಿಗೆ ಸಿರಂಜಿ ಎನ್ನುತ್ತಾರೆ 
(ಕೃಹಿಪ್ರ ೯೧). ([?] 
ಸಿರಂಟು "ಶಿರಂಟು' ನೋ. 
ಸಿರಂದೂಗು (ಕ್ರಿ). ತಲೆಯು ತೂಗಾಡು , - ಅಲುಗಾಡು: ಎಡೆಗೊಂಡೀ 
ಮುಪ್ಪುದೋಜಲ್‌ ನೆರೆ ನೆಗೆದು ಸಿರಂದೂಗಿ ಬೆನ್‌ ಬಾಗಿ (ರಕ್ತಾಶ. ೩೮). 
(ಸಿರ, 3- ತೂಗು, (ಆ ತೂಂಕು,)) 
ಸಿರಂಬೊರೆ (ಕ್ರಿ). ತಲೆಗೆ ಲೇಪಿಸು,- ಹಚ್ಚು: ನೆಲಕಲೆವ ಮೇಲುದು 
ಸಿರಂಬೊರೆದ ಕಮ್ಮೆಣ್ಣೆ (ಚೆಬಪು. ೧೯-೨೪). (ಸಿರ, + ಪೊರೈ) 
ಹರಕಲು (ನಾ). ಸಣ್ಣ ಕೊರಕಲು: ಬುದ್ಭುದನಿಕರಗಳಿಂ ಕೊರಕಲದೆ ಸಿರಕಲದೆ 
ಪರಕಲಿಸಿ .. . ಚರಿಪ ಘಟಪಾನದಿಯ ನೋಡುತ್ತೆ (ದುರಪು. ೨೧-೩); ಒಂದು ಸಿರಕಲ 
ಕೂಡಿ ಅದರ ಗುಂಟ ಹರಿಯಿತು (ಮನೆಬೆ. ೧೩೬). (7) 
ಸಿರಗಡಿಸು (ಕ್ರಿ). ತಲೆಯನ್ನು ಕತ್ತರಿಸುವಂತೆ ಮಾಡು; ಶಿರಚ್ಛೇದ ಮಾಡಿಸು: 
ಯೋಗಿಣಿ ಪರಮೇಷ್ಠಿ ಸಿರಗಡಿಸಿದಳು (ದೇವಾಂಪು. ೨-೨೫೦). 
(ಸಿರ, * ಕಡಿಸು (ಆ ಕಡಿಯಿಸ್ಕು)] 
ಸಿರಗತ್ತಿ (ನಾ). ಒಂದು ಬಗೆಯ ಸಸ್ಮ: ಸೋಮಲತೆ, ಮಂಜಿಷ್ಠ, ಸಿರಗತ್ತಿ 
(ಮೈಔಗಿ ೬೭-೧೩೬೦). [?] 
ಸಿರಣವಟ್ಟಿ (ನಾ). ಮಲ್ಲಯುದ್ಧದ ಒಂದು ಪಟ್ಟು: ಎಸೆವ ಮುಹಗ್ಗಳಂ... 
ಚಟ್ಟು ಸಿರಣವಟ್ಟಿ ಬಾಹುದಣೆ ಖಮ್ಮರಿ ಕತ್ತರಿ ಖೋಡವಂಕುಶಂ ಸಸಿಕುವೆನಿಪ್ಪ ಜೆಟ್ಟಿಗನ 
ನಚ್ಚಿನ ಬಿನ್ನಣಮೊಪ್ಪೆ ಕಾದಿದರ್‌(?) (ಚಂದ್ರಪು ೫-೭೮). "ಸೀರಣ' ಪರಾ. 111 
ಸಿರತಾಳಿ (ನಾ). ಒಂದು ಬಗೆಯ ಉಡುಪು: ನಾನಾಬಗೆಯ ದುಗುಲವ 
ವಿರಚಿಸುತಿಹ ಸೇಲಿಗದ ಸಿರತಾಳಿ ಜೋಡು ಪೈಠಣಿಗಳ ಹೊಲಿಗೆಯ ಗರುವ 
ಚಿಪ್ಪಿಗಗೇರಿಯಿಹುವು (ಕಂನವಿ. ೬-೫೫). [1] 
ಸಿರನಿ (ನಾ). ದೇವರು ಅಥವಾ ಗುರುವಿನ ಹೆಸರಿನಲ್ಲಿ ಹಂಚುವ 
ಸಿಹಿಪದಾರ್ಥ : ಮುದುಕಿಯ ಗಂಗಾಯಾತ್ರೆಯಾದರೆ ಸಿರನೀ ಹಂಚುವುದಕ್ಕೆ 
ಒಂದೂಕಾಲುರೂಪಾಯಿ ಮುಡುಪಿಟ್ಟಿದ್ದೇನೆ (ಅರಗಿ. ೯೧). 
[ಆ-- ಪಾರ. ಶೀರೀನೀ; ಹಿಂ. ಸಿರನೀ; ಮರಾ. ಶಿರಾಣೀ, ಸಿರಾಣೀ] 
ಸಿರಪೇಚು "ಸಿರಪೇಷ್‌' ನೋ. 
ಸಿರಷೇಷ್‌, ಶಿರಪೇಚ , ಶಿರಪೇಚು , ಶಿರಪೇಷು , ಸಿರಪೇಚು (ನಾ). ಕಿರೀಟ , 
ಪೇಟ , ಟೋಪಿ ಮುಂತಾದುವುಗಳ ತುದಿಗೆ ಅಲಂಕಾರಕ್ಕಾಗಿ ಅಳವಡಿಸಿದ 
ಮುತ್ತು ಮುಂತಾದುವುಗಳ ಕುಚ್ಚು; ತುರಾಯಿ : ನವರತ್ನಖಚಿತದ ಸಿರಪೇಷ್‌ 
ತುರಾಯಿಕಲ್ಲಿಯನು ಸರಸಿಜಮುಖಿಯೊರ್ವೆ ಪಿಡಿದು ನಿಂದಿರ್ದಳು (ಕಂನವಿ. ೨೪-೬೯). 
ಶಿರಪೇಚ : ಸಾವುಕಾರನ ತಿಜೋರಿಯಲ್ಲಿರುವ . . . ರತ್ನ ಕೆಚ್ಚಿದ ಶಿರಪೇಚ 
ಆಭರಣದ ಮೇಲೆ ನನ್ನ ಕಣ್ಣು ಕುಳಿತಿದೆ (ಕಳ್ಳಾ. ೪). ಶಿರಪೇಚು : ""ಶಿರಪೇಚು- 
ತುರಾಯಿ '' (ಜಾನಕೋ ೪೬). ಶಿರಪೇಷು : ತುರಾದವರು ಹೂವಿನ ತುರಾಯನ್ನೂ 
ಕಲ್ಕಿಯವರು "ಶಿರಪೇಷಿ' ನಂತಹ ಕುಚ್ಚನ್ನೂ ಉಪಯೋಗಿಸುವುದರಿಂದ ಇವರಿಗೆ ಈ 
ಹೆಸರುಗಳು ಬಂದಿವೆ (ಕರ್ಣಾಸಂ. ೨೪); ಆ ಕಾಲದಲ್ಲಿ ಆತನು . . . ದಿವ್ಯವಾದ 


ಸಿರಪೊಟ್ಲ ೮೫೪೭ ಸಿರಿಗುವರ 


ವಜ್ರದ ಶಿರಪೇಷನ್ನು ಧರಿಸಿ ಮಂಡಿಸಿದ್ದನು (ಭಾರವೀ. ೧೫೬). ಸಿರಪೇಚು : 
ಬೆರಳಿಗುಂಗುರವಿಡಿಸಿ ಕೊರಳ ಪದಕವ ಹಾಕಿ ಸಿರಪೇಚು ತಲೆಗೆ ವಜ್ಜರದ: 


| ಬಾವನ್ನಮೆಂದು ಸಿರಿಕಂಡಮೆನಲ್‌'" (ಕವಿಕಂ. ೫೫); ಅಗರುವ ಮೆಚ್ಚುವಚ್ಚ 

1 
(ನಾಡಪ. ೯), (ಆ ಪಾರ. ಸರಷೇಚ್‌, ಸರಪೇಶ್‌; ಹಿಂ. ಸಿರಪೇಚ್‌, ಬುದ 

| 


ಸಿರಿಕಂಡದೊಳಗ್ಗಲಿಸಿತ್ತು (ಪಂಪಭಾ. ೫-೩೦); ಕತ್ತುರಿಗಂಪು ಸಿರಿಕಂಡದ ತಿಳಿಗಂಪು 
(ಚೆಬಪು. ೩೭-೪೭). ಸಿರಿಖಂಡ : ೧. ಮರನನಲ್‌ವಂತು ಬಲ್ಲರೆ ಸಿರಿಖಂಡವಂ 
(ಧರ್ಮಾಮ್ಯ. ೧-೨೦೩); ದುರುಳ ಕಾಷ್ಠಕ . . . ಶಬವ ಶೃಂಗರಿಸಿ ಸಿರಿಖಂಡದ 
ಕೊಅಡುಗಳಿಂದ ದಹಿಸಿದ (ಜೀವಂಸಾಂ. ೫-೭೬). ೨. ಸುಯ್ಕೆಲರೊಳು ಸಿರಿಖಂಡಕೆ 
ಪರಿಮಳ ಮುಯ್ಕಾನುತಿಮ್ಮಡಿ ಮಾಡಿ ರಯ್ಮಮೆನಿಪ ಶಶಿಕಾಂತಸಣ್ಣಿಗೆ 
ಯಾಳಗೊಯ್ಯನರೆವರು ನಾರಿಯರು (ವರ್ಧಚ. ೧-೧೦೯).  (£ ಸಂ. ಶ್ರೀಖಂಡ! 

ಸಿರಿಕಂಡವೆಟ್ಟು (ನಾ). ಶ್ರೀಗಂಧದ ಮರಗಳು ಬೆಳೆಯುವ ಪರ್ವತ; ಮಲಯ 
ಪರ್ವತ : ಬೇವು ಬೊಬ್ಬುಲಿಗಳಂ ತನ್ನಂತೆ ಮಾಬ್ಬ ಸಿರಿಕಂಡವೆಟ್ಟಿನೊಳ್‌ ಪುಟ್ಟಿಯುಂ 
(ಕಬ್ಬಿಕಾ. ೫೪). [ಸಿರಿಕಂಡ + ಬೆಟ್ಟು (< ಬೆಟ್ಟ)! 


ಮರಾ. ಸರಪೇಚ್‌) 
ಸಿರಪೊಟ್ಲ 'ಶಿರಪೊಟ್ಟಲಿ' ನೋ. 
ಸಿರಮಾಲೆ (ನಾ). ತಲೆಯ ಮೇಲೆ ಏಳುವ ಹುಣ್ಣು: ಈ ತೈಲದಿಂ ಕಜ್ಜಿ, 
ಇಸುಬಿನ ಹುಣ್ಣು, ಊತಿ , ಪಳೇಹುಣ್ಣು , ಸಿರಮಾಲೆ , ಗಂಡಮಾಲೆ , ದನವಿನ 
ವ್ರಣ - ಇವೆಲ್ಲಾ ಮಾಣ್ಣುಂ (ಎವ್ಮೆವ. ೬೯). [ಸಿರ * ಮೂಲೆ] 
ಹಿರಸ್ತೇದಾರ "ಶಿರಸ್ತೆದಾರ' ನೋ. 
ಸಿರಾ 'ಶಿರಾ' ನೋ. 10 
ಸಿರಾಜಿ "ಶಿರಾದಿ' ನೋ. ಸಿರಿಕನ್ನೆ (ನಾ). ಒಂದು ಬಗೆಯ ಸಸ್ಕ: ""ಸಿರಿಕನ್ನೆ ಮಧುಮೂಲಿಯೆನೆ ಹಣ್ಣೆ'' 
ಸಿರಿ (ನಾ). ೧. ಸಂಪತ್ತು; ವೈಭವ: ಅಂಬರಚರರಾಜನ ಸಿರಿಯ ಪೆಂಪನಾಂ | (ಮಂಗರಾ. ೪೫-೪೮). [ಸಿರಿ 3- ಕನ್ನೆ] 
ನೆಜ್‌ಯೆ ಪೊಗಟ್ಟೆನೆಂಬವನೆ ಗಾಂಪಂ (ಶಾಂತಿವು. ೩-೭); ಅನಿಮಿಷಚಾಪದಂತೆ ಸಿರಿ | | ಸಿರಿಕಾಳಗಿಡ (ನಾ). ಕಟುವಾಸನೆಯುಳ್ಳ ಒಂದು ಬಗೆಯ ಸಸ್ಮ; ಅಜಗಂಧಿ: 
ಶಾರದನೀರದ ಕಾಂತಿಯಂತೆ ಯೌವನದೆಸಕಂ (ಪಂಚತಂ. ೫೯-೧೪); ಹರಿಯ | | (8). [ಸಿರಿಕಾಳ್ಮ 4 ಗಿಡ (ಆ ಗಿಡು)) 
ಶಾರುಣ್ಕಾಂಬುಧಿಯೆ ಸಿ[ಪಾಕಾಂ. ಶಿ]ರಿ (ನಳಚ. ೧-೧೬); ಹುಲ್ಲಿನ ಉರಿ, ಕನಸಿನ ಸಿರಿ ls ಸಿರಿಖಂಡ "ಸಿರಿಕಂಡ' ನೋ. 
ನಿಲ್ಲದು (ಗಾದೆ). ೨. ಐಶ್ವರ್ಯದ ಅಧಿದೇವತೆ; ಲಕ್ಷ್ಮಿ: ಅದಂ ಪಟ್‌ಕಯ್ದು | | ಸಿರಿಗಂದ (ನಾ ). ಲಕ್ಷ್ಮಿಯ ಮಗ; ಮನ್ಮಥ : ವಾರಣಾಸಿಯೆಂಬ ಪುರದೊಳ್ನಾಥ 
ತೊಟ್ರನುಬ್‌ದಂತುಲಟ್‌ದ ಮಹಾಪುರುಷರಣ್‌ಯದುಲಿದರೆ ಸಿರಿಯಂ (ಕವಿರಾ. ೩-೧೭೫); ಕುಲಾಂಬರಚಂದ್ರಂ ಸಿರಿಗಂದಂಗೆಣೆಯೆನಿಪನಕಂಪಂ ಸುರಪರಿವೃಢನಮರಾವತಿಯೊಳು 
ತಾವರೆಯೆಸಲ್ಲಳ ನಡುವಿರ್ಪ ಸಿರಿಯುಮಾಕೆಯ ಕೆಲದೊಳ್‌ ನಸುಮಸುಳ್ಹು ತೋರ್ಪಳ್‌ ಸುಖಮಿರ್ಪಂದದಿನಿರ್ಪಂ (ಜಯಕಾ. ೩-೧೬). [ಸರಿ 4 ಕಂದ] 


(ಪಂಪಭಾ. ೧-೪೦); ಪಾಲ್ಲಡಲೊಳಗೊಗೆದ ಸಿರಿಯೊಡನುದಯಿಸಿದ ಅಮೃತಕಳಾಭರ | ಸಿರಿಗಂಧ (ನಾ). ೧. ಎ ಸಿರಿಕಂಡ ೧ : "ಚಂದನಂ, ಮಳಯಜಂ, ಶ್ರೀಖಂಡ(:)0, 
ನೆನಿಪ್ಪ ಚಂದ್ರನ ಕಿರಣಾಮೃತಮನೀಂಟಿ (ಪಂಚಶಂ. ೨೨೫-೧೦); ತನಿಜವೃನದ |20। ಠೋಹಿಣೀದ್ರುಮ ಃ - ಈ ೪ ಸಿರಿಗಂಧಂ'' (ಹಲಾಯು. ೮೯-೩೯೦). ೨. ವ ಸಿರಿಕಂಡ ೨: 


ಕಡುಚಲುಶಬರಿಯರು ಕಾಳರಾತ್ರಿಯ ಸಿರಿಗಳೆನಿಸಿದರು (ಸಾಳ್ಮಭಾ. ೧೬-೭); ಸಿರಿ | ಕತ್ತುರಿ ಸಿರಿಗಂಧಗಳಣ್ಪು ರಾಮ ಕೃಷ್ಣರೊಳೆಸೆಗುಂ (ಜಗವಿ. ೬-೨೨); ಮೆಯ್ಕೊಳ್‌ 
ಯೊಲಿದರೆ ಐಶ್ವರ್ಯ, ಹರಿಯೊಲಿದರೆ ವೈಕುಂಠ (ಗಾದೆ). ೩. ಚೆಲುವು; ಶೋಭೆ; ಪೂಸಿದ ಸಿರಿಗಂಧದ . . . ಮುಡಿದ ಕದಂಬಪ್ರಸೂನದ ಬೆರಕೆಗಂಪಿಗುರವಣಿಸಿ . . 
ಸೊಬಗು: ಕಡುರಯಂ ಬನದ ತೊಟ್‌ಯ ಸಿರಿ ಧರಣಿಪತೀ (ಆದಿವು. ೧೧-೬೭); ಎಜಗುವ ಮಧುಕರನಿಕರಂ (ಗಿರಿಕ ೨-೧೦೫ ವ); ಪೂಸಿದ ಸಿರಿಗಂಧ ಕರಿಕಾದುದು 


ಮರುಳ್ಹುಂಬಿಯೊಂದಲರ್ದ ಪೊಂದಾವರೆಯ ಸಿರಿಗೆತ್ತು ಮೊಗಕೆಅಗೆ (ಪದ್ಮಲಾ. ೮-೪೭); (ಮೋಹತ. ೨೮-೧೭). [ಆ ಸಂ. ಶ್ರೀಗಂಧ) 

ಸುತವಿನೋದದ ಸಿರಿಗೆ ದಿವಿಜರ ಪತಿಯ ಸಿರಿ ತೊತ್ತೆಂದು . . . ಸತ 25| ಸಿರಿಗಂಪು (ನಾ). (ಶ್ರೀಗಂಧ ಮೊದಲಾದ) ಉತ್ಕೃಷ್ಟವಾದ ಸುವಾಸನಾ 
ಕಲಿಪಾಂಡು ವಿಪಿನದಲಿ (ಸಂಭಪ. ೧೬-೬). ೪. ಏಳಿಗೆ; ಅಭ್ಮುದಯ: ಅಕೆಯ | ದ್ರವ್ಮ: ತಾಪಕ್ಕಿಕ್ಕಿದ ಸಿರಿಗಂಪು ಪಣೆಯೊಳೆಸೆದುದು (ಚಂದ್ರಪು. ೮-6೬); ಕೃಷ್ಣ 
ನಡುವಿನ ಬಡತನಮುಂ ಪಗೆವರ ಸಿರಿಯುಮೊಡನೊಡನೆ ಕೆಟ್ಟುವು (ಪಂಪಭಾ. ೧-೧೪೧ ವ); ಕೈದೊಳೆದು ಮಾಟಾದ ಸಿರಿಗಂಪ ಕೈಕೊಂಡು ಸರತ ಬತ ಕೆಮ್ಟಳು ಸವಿದು 
ಪೂರ್ಣಚಂದ್ರನ ಸಿರಿಯಂತೆ . . . ರುದ್ರಭಟ್ಟನ ಕವಿತಾರಸಂ ಮನಮನಿರ್ಕುಲ್‌ (ಮೋಹತ. ೧೪-೧೬). [೩ರ + ಕಂಪು) 


ಗೊಳ್ಳುದು ಸಜ್ಮನರ್ಕಳಾ (ಜಗಎ. ೧-೧೬); ಸಂದಣಿಗಳಲಿ ಸೈಗಲ್‌ದರಂಬನ | | ಸಿರಿಗಜ್ಜ (ನಾ). ಶ್ರೇಷ್ಠವಾದ ಕೆಲಸ; ಮಹಾಕಾರ್ಯ: ಮದವನೊಡಗೂಡಿ 
ಸಿರಿಯನುರವಣಿಸಿ (ಕುವ್ಮಾದ್ರೋ. ೧೫-೯೦). ೫. ಆಧಿಕ್ಕ; ಹೆಚ್ಚಳ: ನೋಡುತಂ |30। ಮಧುನೃಪಂ ವಿಧಿವಿಲಾಸಕೆ ತನ್ನ ಕೈಂಕರ್ಯಮಂ ಸಲ್ಲಿಸುವ ಸಿರಿಗಜ್ಜದೊಳ್‌ ತೊಡಗಿ 
ಬೆಆಗಾಗುತಲ್ಲಿ ಬಸವಣ್ಣನಿರೆ ಕೂಡೆ ಲೆಕ್ಕದ ಸಂಭ್ರಮಂ 2 | (ಶ್ರೀರಾಮಾ. ೪೩-೪೦೭). [ಸಿರಿ * ಕಜ್ಜ] 

(ಬಸರ. ೫-೬೮). ೬. ಹಿರಿಮೆ; ಶ್ರೇಷ್ಠತೆ: ಇಂದುಮುಖಿ, ಹೆಸರಿನ ಹುಸಿಗೆ ನಿನ್ನೆದೆಯ | | ಸಿರಿಗಣೆ (ನಾ). ಒಂದು ಬಗೆಯ ಉತ್ತಮವಾದ ರೇಷ್ಮೆ ಬಟ್ಟೆ: ಪೊಂಬಟ್ಟೆ 


ಸಿರಿಯ ಮಾರದಿರು (ಚಿತ್ರಾಂಗ. ೩೬-೯೯೧). ಸಿರಿಗಣೆ[ಪಾಠಾಂ. ಣ] ಗುಜ್ಜರಾಷ್ಟ್ರದ ಪಟ್ಟೆ ವಾರಾಣಸಿಯ ದಸರಿಯ ಹೊತ್ತಿ ಸಿರಿವಣ್ಣ 
ಸಿರಿಯ ಕರುಮಾಡ ಎ ಲಕ್ಷ್ಮಿಯ ನಿವಾಸ; ಕಮಲ: `“ಕೆಸರ್ಮಲ್ಲಿಗೆ, ಸಿರಿಯ | | (ಬಸಪು ೧೧-೨೬). (ಸಿರಿ + ಕಣೆ) 

ಕರುಮಾಡಂ , ತಾಮರೆ , ನೀರ್ವೂ - ಈ ೪ ಕಮಲಕ್ಕೆ ಪೆಸರ್‌'' (ಕಶಸಾ. ೫೪-೧೬೫). ss] ಸಿರಿಗತ್ತಿ (ನಾ). ಒಂದು ಬಗೆಯ ಕತ್ತಿ: ಸಿರಿಗತ್ತಿ ಡೊಣೆಗತ್ತಿ ಕೊಂಗತ್ತಿ ಧರಿಸಿ 

ರಿಯುಳ್ಳಂ ನ ಐಶ್ವರ್ಯವಂತ; ಧನಿಕ: ಉರಗನ ವಿಷಮೇಲ್‌ದರುಂ (ಸೌಂದಕಾ. ೩-೧೧೧). 1೫ರ, + ಕತ್ತಿ] 

ಸಿರಿಯುಳ್ಳರು . . . ಮೆಯ್ಮಟ್‌ಯರ್‌ (ಧರ್ಮಾಮ್ಯ. ೪-೧೯೮); ಸಿರಿಯೊಡೆಯಂ | | ಸಿರಿಗನ್ನಡ (ನಾ). ಸಂಪದ್ಕುಕ್ತವಾದ ಕನ್ನಡಭಾಷೆ: ಮಂಗಳಮಯ ತಾನೆತ್ತಲು 

ಸಿರಿಯುಳ್ಳಂ (ಕಾವ್ಕಾವ. ೩೩೭), [ಆ ಸಂ. ಶ್ರೀ) ನಾಡು ಸಿಂಗರದಾ ಸಿರಿಗನ್ನಡನಾಡು (ಹೊಂಗಳು. ೧೧-೧೩); ದೊರೆಕೊಳುಗೆ ಚಿರಶಾಂತಿ ; 


ಸಿರಿಂಗೆಟೆ (ನಾ). ಒಂದು ಊರಿನ ಹೆಸರು; 8೫ ಚಿತ್ರದುರ್ಗಜಿಲ್ಲೆಯ ಈಗಿನ | | ಸಿರಿಗನ್ನಡಂ ಗೆಲ್ಲೆ! (ಶ್ರೀರಾಮಾ. ೬-೧೫೫). |ಸಿರಿ 3- ಕನ್ನಡ] 
ಸಿರಿಗೆರೆ: ಹೆದರಿಗಟ್ಟವುಂ ಕಾರಿಂಗೆಆಯಂ ಸಿರಿಂಗೆಟೆಯುಂ ಇಟ್ಟಿಗೆಯುಮನ್ನು leo] ಸಿರಿಗನ್ನಡಿ (ನಾ). ಉತ್ತಮವಾದ ಕನ್ನಡಿ: ಸಿರಿಗನ್ನಡಿ ಕನ್ನಡಿಪುದಾದುದಿಂದು 


ನಾಲ್ಕುಂ ಬಾಡವುಮಂ (ಎಕ. ೫1. ಚತ್ರದು. ೭೬-೨೨;937). (ಸಿರಿ * ಕೆಜಿ] | | ಶ್ರೀಯಂ (ಆದಿಪು. ೭-೧೦); ಬೀರಸಿರಿಯ ಸಿರಿಗನ್ನಡಿಯ ಪಿಡಿಗೆ ಪಡಿಯಾದ 
ಸಿರಿಕಂಟ (ನಾ). ಈಶ್ವರ; ಶಿವ: ಕೋಟಿಮೂವತ್ತೆರಳಣನಾಯಕರ ಸಹಂ ಸಿರಿ [x | ಪಿಡಿಯನಡುವಿನೊಳೇ (ವರ್ಧವು ೧೦-೫ ವ). (ಸಿರಿ 4 ಕನ್ನಡಿ] 

[ಪಾಠಾಂ. ತಿ]ಕಂಟಿನೋಲಗಿಪರು (ಸಂಬಮಾ. ೫-೨೩). [ಆ ಸೆಂ. ಶ್ರೀಕಂಠ] | ಸಿರಿಗಾಳು (ನಾ). ಒಲದು ಊರಿನ ಹೆಸರು: ತಸ್ಮ ಕ್ಷೇತ್ರಸ್ಮ ಸೀಮಾ ಪೂರ್ವೋತ್ತರ 
ಸಿರಿಕಂಡ, ಸಿರಿಖಂಡ (ನಾ). ೧. ಒಂದು ಬಗೆಯ ಮರ; ಚಂದನವ್ಯಕ್ತೆ: | ದಿಗ್ಬಾಗೇ ಸಿರಿಗಾಳುಗ್ರಾಮಸೀಮ್ನಿ (ಎಕ. ಓ ದಾವಣ. ೬೬-೩೧; 694). 1ಸಿರಿ 4 ಕಾಳು) 

ನಾಗಾಚಲದೂಳ್‌' ಸಿರಿಕಂಡಂ ಪುಟ್ಟುವಂತ (ಅಜ *-೨೮ ನ). ೨. ಶ್ರೀಗಂಧದ | «| ಸಿರಿ ಗುವರ (ನಾ). = ಸಿರಿಗಂದ: ""ಕಾಮಂ ಸಿರಿಗುವರಂ ರತಿಮನೋಹರಂ 


ಕೊರಡನ್ನು ತೇದು ತೆಗೆದ ಲೇಪನ ವಸ್ತು: ""ಮಲಯಜಮಿರದದು | | ಮಧುಮಿತ್ರಂ'' (ವಸ್ತುಕೋ. ೫-೨೮). [ಸಿರಿ 4 ಕುನರ,] 


ಸಿರಿಗೂಡು 


ಸಿರಿಗೂಡು (ಕ್ರಿ). ಲಕ್ಷ್ಮೀಸಮೇತವಾಗಿರು; ಲಕ್ಷ್ಮಿಯೊಡನೆ ಇರು: ಸಿರಿಗೂಡಿ 

ನರಹರಿ ಶೇಷತಲ್ಪದೊಳಾಗ ಹರುಷದೆ ರಾಜಿಸುವಂತೆ (ಕಂನವಿ. ೮-೯೪). 
(ಸಿರಿ *- ಕೂಡು) 

ಸಿರಿಗೆಡು (ಕ್ರಿ). ಐಶ್ವರ್ಯವು ಕಳೆದುಹೋಗು; ಬಡತನ ಬರು: ನಾವು ಸಿರಿಗೆಟ್ಟ 
ಬಡವರಿದ್ದಪೆವೆಮ್ಮ ಇರವಂ ಸುಡು (ಬಸಪು. ೨೯-೨೮). (ಸಿರಿ * ಕೆಡು) 

ಸಿರಿಗೇಡಿ (ನಾ). ಸಂಪತ್ತನ್ನು ಕಳೆದುಕೊಂಡವನು; ಐಶ್ವರ್ಯವನ್ನು 
ನೀಗಿಕೊಂಡವನು: ಈ ಸಿರಿಗೇಡಿ ಚಾರುದತ್ತನು ನಾನು ಹೇಳಿದರೆ ಅನ್ನುವುದಿಲ್ಲ 
(ಮುಂಬಯಿ. ೬-೨೧೮); ಸಿರಿಗೇಡಿ ನೀನೆಲ್ಲಿ ಕೂತಿದ್ದೇಳ (ಲೋಕಗೀ. ೬೯). (ಸಿರಿ *- ಕೇಡಿ] 

ಸಿರಿಗೇಡುಗ (ನಾ). ಐಶ್ವರ್ಯವನ್ನು ಹಾಳುಮಾಡುವವನು; ಸಂಪತ್ತನ್ನು 
ನಾಶಗೊಳಿಸುವವನು : ನೋಡಿದೆ ಬೊಮ್ಮ ನೀಂ ದನುಜರ್ಗೆ ಮುಂಬರ್ಪ 
ಕೇಡನಜೌಯದೆ ವರವನಿತ್ರೆಯವರಿವರ ಸಿರಿಗೇಡುಗರಲಾ (ಚೆಬಪು. ೪೧-೩೭). 

[ಸಿರಿ + ಕೇಡುಗ) 

ಸಿರಿಗೋದು (ನಾ). ಒಂದು ಊರಿನ ಹೆಸರು: ಪೂರ್ವೋತ್ತರ ದಿಭಾ(ಗ್ಭಾ)ಗೇ 
ಸಿರಿಗೋದುಗ್ರಾಮ ಸೀಮ್ನಿ (ಇಆ. ೪1 ೯೩-೩೧; 695). (7) 

ಸಿರಿತನ (ನಾ). ಐಶ್ವರ್ಯ; ಶ್ರೀಮಂತಿಕೆ: ""ಈಶ - ಐಶ್ವರ್ಯೆ, ಸಿರಿತನದೊಳ್‌'' 

. ಸಿರಿತನ ಬೇಕೆಂದು ದೇವರಲ್ಲಿ ಬೇಡಿಕೊಂಡವನಲ್ಲ 
(ಪದ್ಮಸ. ೨೨೩). (ಸರಿ # - ತನ] 

ಸಿರಿತಾಳೆ (ನಾ). ಒಂದು ಬಗೆಯ ತಾಳೆಯ ಮರ; ಶ್ರೀತಾಳೆ: ಕಮ್ಮರದಾರ 
ಕೇರ ನೇಳಲ ಸಿರಿತಾಳೆಯಿಂಗುಳದ ನೆಲ್ಲಿಯ ನೀವದ ಸೋಲೆಯಾಲದಿಂ . 
ಕಟ್ತಲಿಸುತಿರ್ದದು ಕಾನನವೆತ್ತ ನೋಟ್ರೊಡಂ (ಲೀಲಾವ. ೬-೨೧), [ಆ ಸಂ. ಶ್ರೀತಾಲ] 

ಸಿರಿತುಪ್ಪೆ (ನಾ). ಧಾನ್ಯವನ್ನು ಶೇಖರಿಸಿಡುವ ದೊಡ್ಡ ಗಳಗೆ, - ತೊಂಬೆ: 
ನೂರುಮಡಿ ಭತ್ತ ಆ ಬಾಕಿಮಾರಿನಿಂದ ಪ್ರತಿವರುಷ ಭಟ್ಟರ ಮನೆಯ "“ತುಪ್ಪೆ'ಯಲ್ಲಿ 
ಬಿದ್ದೇ ತೀರುತ್ತದೆಂದರೆ ಅಚ್ಚರಿಪಡಬೇಕಾಗಿಲ್ಲ. ಭಟ್ಟರ ಮನೆಯಲ್ಲಿ "ಸಿರಿತುಪ್ಪೆ'ಯನ್ನೇ 
ಹಾಕಬೇಕು. ಅಷ್ಟೊಂದು ಭತ್ತ ಹಿಡಿಸಬೇಕಲ್ಲ? ಒಂದಲ್ಲ, . ಜೋಡು 'ಸಿರಿತುಪ್ಪೆ' 
ಹಾಕುತ್ತಿದ್ದರು (ದನಾ. ೧೨). (ಸಿರಿ * ತುಪ್ಪೆ (ಆ ತೊಂಬೆ,)] 

ಸಿರಿತುಳಸಿ (ನಾ). ಶ್ರೇಷ್ಠವಾದ ತುಳಸಿ; ಶ್ರೀತುಳಸಿ: ಮುಟ್ಟಬೇಡ . . . 
ಸಿರಿತುಳಸಿವನಮಾಲೆಯಿಂದೊಪ್ಪುವವರ (ಕನಕ. ಉ-೨). (ಆ ಸಂ. ಶ್ರೀತುಲಸೀ] 

ಸಿರಿದರ "ಸೀಯದರ' ನೋ. 

ಸಿರಿದಾರ "'ಸೀಯದರ' ನೋ. 

ಸಿರಿದಿನ (ನಾ). ಅಭ್ಯುದಯದ ಕಾಲ; ಉತ್ಕರ್ಷದ ಕಾಲ: ಎಲೆ ಜೀವ, 
ಬಾಳಿದೆವು ಬಹುಕಾಲ ಇಲ್ಲಿ, ಹೊಳೆವ ಸಿರಿದಿನಗಳಲಿ, ದುರ್ದಿನಗಳಲ್ಲಿ (ಇಂಗೀತ. ೯೬-೬). 

[ಸಿರಿ + ದಿನ] 

ಸಿರಿದೇವಪ (ನಾ). ಒಬ್ಬಾತನ ಹೆಸರು: ಸೃಸ್ತಿಶ್ರೀ ಆತ್ತೆಯರ ಕೇಸಣ್ಣನ 

ಮಗನ್‌ ಸಿರಿದೇವಪ ಕೊಟ್ಟದು (ಎಕ. ೪। ಶಿಕಾರಿ. ೪೫-೭೦ ; ಸು. 6907). 
[ಸಿರಿ * ದೇವ 3- ಅಪ (ಆ ಅಪ್ಪ) 

ಸಿರಿದೇವಿ (ನಾ). ಐಶ್ವರ್ಯದ ಅಧಿದೇವತೆ; ಲಕ್ಷ್ಮಿ: ಹರಿದರುಶನಕಾಗಿ 
ನಾರದರು ಬರಲು ಸಿರಿದೇವಿ ಹೊಅಗಿನ ಬಾಗಿಲಲ್ಲಿದ್ದಳು (ಪುರಂದ. ೩-೫೦ ಪಲ್ಲವಿ); 
ಸಿರಿದೇವಿ ಪಾದಪದ್ಮವನೊತ್ತೆ ಭೋಗೀಶ್ವರಭೋಗತಲ್ಪದೊಳೆಸೆವ ಹರಿಯ ಕಂಡು 
(ಕಂನವಿ. ೫-೩೨). [ಇ ಸಂ. ಶ್ರೀದೇವೀ] 

ಹಿರಿಧರ (ನಾ). ಲಕ್ಷ್ಮಿಯನ್ನು ಹೊಂದಿರುವವನು; ವಿಷ್ಣು: ಸಿರಿ [ಪಾಠಾಂ. 
ಶ್ರೀ1ಧರನು ಸೋಮೇಶ್ವರನನರ್ಚಿಸ ಬರುತ (ಬಸಪು. ೪೩-೪೧); ಸಿರಿಧರ 
ಪಶ್ಚಿಮರಂಗನೀ ಪುರದಲ್ಲಿ ಸ್ಥಿರವಾಗಿ ನೆಲಸಿದ ಬಗೆಯ ಹರುಷದೊಳೊರೆವೆನು 
(ಕಂನವಿ. ೫-೧೧). [ಆ ಸಂ. ಶ್ರೀಧರ] 

ಸಿರಿನುಡಿ (ನಾ). ಶ್ರೇಷ್ಠವಾದ ಮಾತು : ಕನ್ನಡತಾಯಿಯ ಸಿರಿನುಡಿಭೇರಿಯ ಬಾರಿಸು 
ಮೊಳಗಿಸು ಗೆಳೆಯ (ಇಂಚಾಪ. ೨೪೪-೧೦೮); ಅವನ . . . ಕೆಲವು ಸಿರಿನುಡಿಗಳಾದರೂ 
ಹತ್ತನೆಯ ಶತಮಾನದ ಸಾಲಿಗೆ ಬಂದಿದ್ದಿರಬಹುದು (ಸಾಹಿಸ. ೩೬). [ಸಿರಿ 1 ನುಡ್ಮಿ) 


(ಕಾಶಕೃ. ೧೭೦); ನನಗೆ . . 


೮೫೪೮ 


| ಸಿರಿಪಚ್ಚೆ "ಸಿರಿವಚ್ಚೆ' ನೋ. 
| ಸಿರಿಪಟ್ಟಿ (ನಾ). ಒಂದು ಊರಿನ ಹೆಸರು: ಸಿರಿಪಟ್ಟಿನಾಮಗ್ರಾಮೇ ಪಶ್ಚಿಮ 


s 


10 


15 


20 


30 


40 


45 


ಸಿರಿಯಕ್ಕ 


ಸ್ಕಾಂದಿಶಿ (ಇಆ. ೪॥, ೨೧೪-೩೪; 10ನೆಯ ಶತ). (ಸಿರಿ * ಪಟ್ಟಿ] 

ಸಿರಿಪದ (ನಾ). ಮಂಗಳಕರವಾದ ಚರಣ; ಪೂಜ್ಮಪಾದ: ಪ್ರವಹಿಸಲಿ ಮುಗಿದ 
ಕೈಮೈನಳಿಗೆಯಿಂದೆಲ್ಲ ನಮನಂಗಳಿೆನ್ನವಾ ಸಿರಿಪದದ ತಡಿಗೆ (ಮಲೆದೇ ೨೧-೨). 

(< ಸಂ. ಶ್ರೀಪದ| 

ಸಿರಿಬೀಡು "ಸಿರಿವೀಡು' ನೋ. 

ಸಿರಿಮಂಚ (ನಾ). ಶ್ರೇಷ್ಠವಾದ ಮಂಚ: ಇರ್ವರರಸಿಯರುಂ . . . ಅರಸನ 
ಸಿರಿಮಂಚದೊಳ್‌ ಗಾಢಾಲಿಂಗನಂಗೈದು ಮಜ್‌ದೊಲಗಿರ್ದರ್‌ (ಪಂಚತಂ. ೧೯೫-೩); 
ಬಂದರಸಂ ಸಿರಿಮಂಚಮನಳಂಕರಿಸಿ ಕುಳ್ಳಿರ್ಪುದುಂ (ಅರ್ಧನೇ. ೧-೧೧೧ ವ); ಇನಿಯಂ 
ಪೋದನಿತು ಬೇಗಮಂ ಸೈರಿಸಲಾಜದೆ ಪರಿತಂದು ಸೆಜ್ಜೆವನೆಯ ಸಿರಿಮಂಚದೊಳ್‌ 
ಕುಳ್ಳಿರ್ದು (ಗಿರಿಕ. ೨-೧ಂ೫ ವ). [ಸಿರಿ 3- ಮಂಚ) 

ಸಿರಿಮರ "ಸಿರಿವರ ನೋ. 

ಸಿರಿಮಾಳ್ಕೆ (ನಾ). ಸುಂದರವಾದ ರಚನೆ: ಸಮೆದುದಧ್ದರಶಾಲೆ . . . 
ರಮಣೀಯಗಂಧಬಂಧುರದೇವ ಕಾನನನಿಕೇತನದ ಸಿರಿಮಾಳ್ಕೆಯಿಂದೆ (ಶ್ರೀರಾಮಾ. 

[ಸಿರಿ * ಮಾಳ್ಕೆ (ಆ ಮಾಟ್ಕೆ)) 

ಸಿರಿಮುಡಿ (ನಾ). ೧. ಚೆಲುವಾದ ತುರುಬು; ಅಂದವಾದ ಮುಡಿ: ಮಾನಿನಿಯ 
ಸಿರಿಮುಡಿಯ ಕಟ್ಟುವ ಸೂನ ಮುಡಿಸುವ ವರಕಟಾಕ್ಷಕೆ ಕಾಡಿಗೆಯನಿಡುವ ಏನ 
ಹೇಳಿದ ಮಾಡಬಲ್ಲೆನು (ಕುವ್ಮಾಎ. ೧-೩೧); ನೇವರಿಸಿದರು ಸೆಳ್ಳುಗುರ್ಗಳಲಿ 
ಶಶಿಮುಖಿಯ ಸಿರಿಮುಡಿಯ (ತೊರರಾ. ೧-೧೪-೧೩); ಅಚ್ಚರವೆಣ್ಣುಗಳಿಗೆ 
ಸಿರಿಮುಡಿಗಲರೀವೊಲಂಬರಕಡರಿದ ಮರಗಳೊಪ್ಪಿದುವಡಕೆಗಳ (ಕಂನವಿ. ೫-೭೭). 
೨. ಪವಿತ್ರವಾದ ಶಿರಸ್ಸು: ಕಂಪುಳ್ಳ ಸಂಪಗೆಯ ಪೂಗಳಂ ತಿಅೌತಂದು ಹೆಂಪಿನಿಂ 
ಶಶಿಧರನ ಸಿರಿಮುಡಿಗೆ ಬೇಕೆಂದು (ಬಸರ. ೧-೨೮); ಸಿರಿಮುಡಿಯೊಳೆಸೆವ ಪೆಟಚೆಯಂ 
ತೆಗೆದು . . . ವಿಟಜಂಗಮಾಕೃತಿಯನಾಂತು (ಪದ್ಮರಾ. ೫-೪೨). ೩. ಕಿರೀಟ; 
ಮಕುಟ: ಸಿರಿಮುಡಿಯ ಮುಸುಕಿನ ರಾಯರಿದ್ದರು ಬಯಲ ಬಿಂಕದಲಿ 
(ಕುವ್ಮಾಅ. ೧೪-೭); ಇಲ್ಲಿಯ ಸರಾಫಕಟ್ಟೆಯಲ್ಲಿ ಭೂತಕ್ಕೆ ಒಂದು ಬಂಗಾರದ ಸಿರಿಮುಡಿ 
ಮಾಡಲಿಕ್ಕೆ ಹಾಕಿದ್ದಾರೆ (ಒಡ್ಡಿಉ. ೨೧). [ಸಿರಿ + ಮುಡ್ಮಿ 

ಸಿರಿಮುದ್ದ (ನಾ). ಒಬ್ಬಾತನ ಹೆಸರು: ಸಿರಿಮುದ್ದನೆಂಬನಾತನ ಪಿರಿಯ ಮಗಂ 
ನೆಗಟ್ಡಿಂ (ಸೌಇಇ. 71.1, ೪೫-೬; 980). [ಸಿರಿ + ಮುದ್ದ] 

ಸಿರಿಮುರಿ (ನಾ). ಬಾಗಿರುವ ಒಂದು ಬಗೆಯ ಆಯುಧ: ಕಡಿತಲೆ . . . 
ಸಿರಿಮುರಿ ಕಕ್ಕಡೆ ಚುಂಚುಲೆ ರವಿಹಾಸ ಉರಿಯನುಗುಳುತಿರ್ದುವಲ್ಲಿ (ಭರಚೆ. ೨೦-೧೩೪). 

ಸಿರಿ, 3” ಮುರ್ಮಿ (ಆ ಮುರಿವು)) 

ಸಿರಿಮೆಯ್‌ (ನಾ). ೧. ಕಾಂತಿಯುಕ್ತವಾದ ದೇಹ; ಶೋಭಾಯಮಾನವಾದ 
ಶರೀರ : ಪರಮಭಾಗವತರ ಸಿರಿಮೆಯ್ಕೊಳ್ನೊಳಪ ವಿಮಲೋರ್ಧ್ವಪುಂಡ್ರಚ್ಛಾಯೆಯಿಂ 
ಸತ್ತಮಯಮುಂ (ಚಕವಂ. ೧೨೨-೭). ೨. (ಆಲಂ) ಐಶ್ವರ್ಯ; ಶ್ರೀಮಂತಿಕೆ: 
ಸಿರಿಮೆಯ್ಕೊಳಗಂದಲ್‌ವಿರೆ ನೆರವಿಯೊಳಾರಲ್‌ವರ್‌ (ಪಂಪಭಾ. ೨-೬೩). ೩. ಹಿರಿಮೆ; 
ಔನ್ನತ್ಯ: ಗೆಲಲುಂ ಸಾಯಲುಮಾಜದೆ ತೊಲಗಿದೊಡೆ ನೆಗಟ್ಟ್‌, ತೋಜುಗುಮೆ 
ಸಿರಿಮೆಯ್ಕಂ (ಗದಾಯು. ೨-೨೧). (ಸಿರಿ * ಮೆಯ್ಮ್‌) 

ಸಿರಿಮೇಆೆ (ನಾ). ಒಬ್ಬಾತನ ಹೆಸರು: ಸಾಯಿಲರ ಕೋಜಯ್ಯ ಕೊಟರರ ಅಳಿಯ 
ಸಿರಿಮೇಜೆತುಲುವಾನ್ನಿಕ್ಕಿಸಿ ಕಾದಿ ಸತ್ತ (ಎಕ. ೩, ಶಿಡ್ಲಘ. ೫೯-೫; ಸು. 900). (1) 

ಸಿರಿಮೊಗ (ನಾ). ಚೆಲುವಾದ ಮುಖ; ಸುಂದರವದನ: ಎಳನಗೆಯ ಸಿರಿಮೊಗದ 
ಚೆಲುವಿನ ಹೊಳೆಹೊಳೆವ ನಿಟ್ಟೆಸಳುಗಂಗಳ . . . ಮುನ್ನಿನ ರೂಪ ತೋಜು 
(ಕುವ್ಮಾಭೀ. ೩-೭೬); ಪರಮಬ್ರಹ್ಮ ಹೃದಯಸರಸಿರುಹೋದರದೊಳಗೊಗೆದಾತನ 
ಸಿರಿಮೊಗದೊಳು ಗರುವಿಕೆದಾಳಿ ನೆಟ್‌ದ ಕೈವಲ್ಮಸತಿಗೆ ಸಹಚರಿಯಾಗಿ (ಜಯಕಾ. ೧-೭). 

[ಆ ಸಂ. ಶ್ರೀಮುಖ] 
ಸಿರಿಯಕ್ಕ (ನಾ). ಲಕ್ಷ್ಮಿಯ ಅಕ್ಕ; ದಾರಿದ್ಯದ ಅಧಿದೇವತೆ; ಜೇಷ್ಠಾ 


೧೦-೨೭೧). 


ಸಿರಿಯಡಿ 


ದೇವಿ : ಅರಸರುಂ ಮಂಚಕ್ಕೆ ಬರಿಸಿ ಎನ್ನ ಬೆರಸಿದ ಬಳಿಕ ಆನಂಜುವಳೆ ಆನು 
ಸಿರಿಯಕ್ಕನೇ ಪರುಷ ಮುಟ್ಟಿದ ಬಳಿಕ ಲೋಹವೇ (ಬಸವ. ೭೩೮). (ಸಿರಿ 3- ಅಕ್ಕ] 
ಸಿರಿಯಡಿ (ನಾ). ಶ್ರೇಷ್ಠವಾದ ಪಾದ; ದಿವೃಸನ್ನಿಧಿ; ಶ್ರೀಪಾದ: ನೀಲದ 
ಪೆಂಡೆಯಂಗಳ ಧರಿಸಿದ ಸಿರಿಯಡಿಗಳನಆಸಿ ಕುಜುಪುಗಂಡೆಲಗಿ ಕೃತಾರ್ಥನಪ್ಪೆಂ 
(ಚಿಕವಂ. ೧೨೯-೫). (೩೦+ ಆಡಿ] 
ಸಿರಿಯಣುಗ (ನಾ). ಲಕ್ಷ್ಮಿಯ ಮಗ ;ಮನ್ಮಥ :ಸಿರಿಯಣುಗಂ ಸಮ್ಮೋಹನಶರದಿಂ 
ವಿರಹಿವಿತಾನಮನೆಚ್ಚು ಕೆಡಹಿ (ಜಯಕಾ. ೩-೩೯). (ಸಿರಿ * ಅಣುಗ (ಆ ಅಣುಂಗ)) 
ಸಿರಿಯಣ್ಣ (ನಾ). ಒಬ್ಬಾತನ ಹೆಸರು: ನಾಗಮಯ್ಮನ ಮಗ ಚನ್ಹಯ್ಮನುಂ 
ಸಿರಿಯಣ್ಣನುಂ . . . ಪೊನ್ನ ಕೊಟ್ಟರ್‌ (ಎಕ. ೫; ಚಿಂತಾಮ. ೪೪-೧೩; 9607). 
[0 + ಅಣ್ಣ | 
ಸಿರಿಯದರ "ಸೀಯದರ' ನೋ. 
ಸಿರಿಯದಾರ 'ಸೀಯದರ' ನೋ. 
ಸಿರಿಯಬಾರ "ಸೀಯದರ' ನೋ. 
ಸಿರಿಯಮಯ್ಯ (ನಾ). ಒಬ್ಬಾತನ ಹೆಸರು: ಇರುಗಮಯ್ಮನ ಮಗಂ 
ಸಿರಿಯಮಯ್ಕನೆರಡುಕೆಚೆಯಂ ತೂಂಬನಿಕ್ಕಿ (ಎಕ. 1%, ಬೆಂಗಳೂ. ೭೯-೫; ಸು. 870). 
*ಸಿರಿಯಮ್ಮ' ಪರಾ. 1ಸಿರಿ * ಅಮ (ಆ ಅಮ್ಮ, *- ಅಯ್ಯ! 
ಸಿರಿಯವ್ಮು (ನಾ). ಒಬ್ಬಾತನ ಹೆಸರು: ಕಾಕಂಬಾಟ ಕಂಬಯ್ಮನುಂ 
ಅಸಗಗೋಡ ಸಿರಿಯಮ್ಮನುಂ (ಎಕ. 7 ಚಿತ್ರದು. ೭೫-೨೩; 941); ಬಿಜ್ಜೆವರುಮಯಿನ್ಹ 
ಮಯ್ಮನೆಟ್‌ಯಮ್ಮನುಂ ಸಿರಿಯಮ್ಮನುಂ (ಎತ. ೫1 ಹೊಳಲ್ಕೆ. ೩೦-೧೨; 964). 
[ಸಿರಿ * ಅಮ್ಮ] 
ಸಿರಿಯರಸ (ನಾ). ೧. ಲಕ್ಷ್ಮಿಯ ಒಡೆಯ; ವಿಷ್ಣು: ""ಅರಲ್ಪೊಡೆಯಂ . . . 
ಸಿರಿಯರಸಂ . . . ಕಾವನಯಂ - ಈ ೧೨ ವಿಷ್ಣುಗೆ ಪೆಸರ್‌'' (ಕಶಸಾ. ೧-೯); 
ಸಿರಿಯರಸಂ(ಪಾಠಾಂ. ಯೇಶೆಯಂ। ಮಾದೇವಂ ಸರಸತಿಯೆಚೆಯರ್ಕಳಡಿಗಳೆಂಬೀ 
ಕೆಂದಾವರೆಗಳ್‌ ಪೊರೆಗೆಮ್ಮಂ (ಕಬ್ಬಕಾ. ೨). ೨. ಕೃಷ್ಣ: ಸಿರಿಯರಸನ ಶ್ರೀಚರಣವ 
ನೆನೆದು ಕರುಣಿಸಿ ರೂಪವ ತಾ ಕ್ಕೆಕೊಂಡು (ಕುವ್ಮಾದ್ರೋ. ಓರಿಇ. ಪರಿ. ೨೮೪). 
[ಸಿರಿ + ಅರಸ | 
ಸಿರಿಯರಸಿ (ನಾ). ಐಶ್ವರ್ಯದ ಅಧಿದೇವತೆ; ಲಕ್ಷ್ಮಿ: "“ಸಿರಿಯರಸಿ (ಪಾಕಾಂ. 
ಲಕುಮಿ] ಮಾಲಕುಮಿಯೆನೆ ಸದಾ ಶ್ರೀಸತಿಗೆ ನಾಮಮಕ್ಕುಂ'' (ಕಬ್ಬಕ್ಕೆ. ೬); ಪೇರೆರ್ದೆಯಂ 
ಕಡಲ್ಲೆತ್ತು ಕೌಸ್ತುಭಮುಂ ಸಿರಿಯರಸಿಯುಂ ನೆಲಸಿರ್ಕು೦ (ಚಕವಂ. ೧೨೮-೧). 
(ಸರಿ + ಅರಸ) 
ಸಿರಿಯಾಣ್ಮ (ನಾ). ಸಿರಿಯರಸ ೧ : "“ಸಿರಿಯಾಣ್ಣಂ ಪೊಡೆಯಲರಂ'' 
(ಕರ್ಣಾನಿ. ೩); ಮಹದಾಧಿಕ ಭಾಸುರಕಾರ್ಯಪರಂಪರೆಯಂ ಸಿರಿಯಾಣ್ಮನೆ ನಿತ್ಮನಾಗಿ 
ಕಣ್ಣೊಳಿಸಿರ್ಕುಂ (ವಿಷ್ಣುಪು ೧-೪-೯೬). [ಸಿರಿ + ಆಣ್ಮ (ಇ ಆಳ್ಮ)| 
ಸಿರಿಯೆಚೆಯ (ನಾ). ಸಿರಿಯರಸ ೨ : ""ಸಿರಿಯೆಆಯಂ ಸೌರಿಯೆಂದು 
ತಾವರೆಗಣ್ಣಂ'' (ಕರ್ಣಾನಿ. ೩). [ಸಿರಿ * ಎಚೆಯ] 
ಸಿರಿಯೇಲು (ಕ್ರಿ). ಶೋಭಿಸು: ಚರಣಂಗಳ್‌ ಲೀಲೆಯೇಜಲ್‌ ಮೊಗಂ ಸಿರಿಯೇಇಲ್‌ 
ತಲೆಗೇಣಿದುತ್ಸವದೆ ನಿಮ್ಮಂ ಪೂಜಿಸುತ್ತೆ (ಪಂಪಾಶ. «.೮). a೦ + ಐಲು (ಆ ಬಿಜ್‌ ೨] 
ಸಿರಿಯೊಡೆಯ (ನಾ). ೧. ಧನಿಕ; ಶ್ರೀಮಂತ: ಸಿರಿಯೊಡೆಯನಾಗಿಯುಂ 
ದರ್ಪರಹಿತಂ (ಶಾಂತಿವು. ೩-೬೬); ಸಿರಿಯೊಡೆಯಂ ಸಿರಿಯುಳ್ಳಂ ಸರೂಪಿ ಗುಣವಂತ 
ನಧಿಕದಾನಿ (ಕಾವ್ಮಾವ. ಸಿರಿಯರಸ ೨: ಸಿರಿಯೊಡೆಯಂ 
ಕೀಯಾಳಾಗಿರಲಖಿವನೆ ವರಿಸುತಂ ಕಿರೀಟಿಯ ರಥಮಂ (ಸಮವ. ೮-೧೪೪). 
(ಸಿರಿ + ಒಡೆಯ | 
ಸಿರಿಯೋಲಗ (ನಾ). ವೈಭವಪೂರ್ಣವಾದ ದರ್ಬಾರು: ಅಪ್ಪದಿಕ್ಟಾಲರ 
ಮಧ್ಯದಲಿ ವೈಕುಂಠಪಟ್ಟಣವು ಸಿರಿಯೋಲಗವು ನಿತ್ಮದಿ (ಕನಕ. ೧೯-೧): 
[ಸಿರಿ + ಓಲಗ] 
ಸಿರಿಯೋಲಗಂಗೊಡು (ಕ್ರಿ). ವೈಭವಪೂರ್ಣವಾದ ದರ್ಬಾರನ್ನು ನಡೆಸು: 


೩೩೭). ಪಿ. 


೮೫೪೯ 


ಸಿರಿವಣ್ಣ 


ರಮ್ಮಹರ್ಮಾಗ್ರದೊಳೆ ಸಿರಿಯೋಲಗಂಗೊಟ್ಟು (ಪಂಪಭಾ. ೪-೫೨ ವ). 
[ಸಿರಿಯೋಲಗ 4 ಕೊಡು] 
ಸಿರಿರಾಣಿ (ನಾ). ಎ ಸಿರಿಯರಸಿ: ಸಿರಿರಾಣಿಯ ಪೆತ್ತ ಸೊದೆಗಡಲಿಳೆಯ ತಾತ್ವರಿಯದಿ 
ನೋಡಬಂದಂತೆ . . . ಪರಿದಳು ತುಂಗಬೆಳ್ಗಂಗೆ (ಮೋಹತ. ೬-೩೫); ಪರಮಪತಿವ್ರತೆಯಿದ್ದ 
5 ಬಳಿಯೊಳಾ ಸಿರಿರಾಣಿ ಸೇರಿ ಬಂದಿಹಳು (ಹದಿಬ. ೨-೧೭). (ಸಿರಿ * ರಾಣಿ] 
ಸಿರಿರಾಯ (ನಾ). ಎ ಸಿರಿಯರಸ ೧ : ಸಿರಿಯೊಡನೆ ಸಿರಿರಾಯನುತ್ಸವದಿ ನಿಂತಿಹನು 
ಕಡುಸವಿಯ ಮೆಲುನಗೆಯೊಳು (ಮಲೆದೇ. ೪೮-೧೧). [ಸಿರಿ * ರಾಯ] 
ಸಿರಿಲಕ್ಷ್ಮ್ಮಿ (ನಾ). ಸಂಪತ್ತಿನ ಒಡತಿ; ಧನಲಕ್ಷಿ : ಸಿರಿಲಕ್ಷ್ಮಿ ಜಯಲಕ್ಷ್ಮಿ 
ಶಾರದಾಲಕ್ಷಿ, ಯಾ ವರಕೀರ್ತಿಲಕ್ಷಿ ಯರಂತೆ ಪರಿಶೋಭಿಸುವ ರಾಜಪುತ್ರಿಯರನು 
ಭೂಪ ರಂಜಿಸಿದ (ಕಂನಎ. ೭-೬೯). [ಇ ಸಂ. ಶ್ರೀಲಕ್ಷ್ಮೀ 
ಸಿರಿಲೋಲ (ನಾ). ಇ ಸಿರಿಯರಸ ೨ : ಸಿರಿಲೋಲಸಹಿತ ಯುಧಿಷ್ಠಿರಾದಿಗಳು . . . 
ಹೊಕ್ಕರು ಕಾಳೆಗದ ಕಳನ (ಕುವ್ಮಾದ್ರೋ. ೯-೨೯). [ಆ ಸಂ. ಶ್ರೀಲೋಲ] 
ಸಿರಿವಂತ (ನಾ). ಐಶ್ವರ್ಯವಂತ; ಧನಿಕ: ಎಂತು ಪೊಲ್ಲರುಮೊಳ್ಳಿದರುಮೊಳರಂತು 
ತಿರಿಕರುಂ ಸಿರಿವಂತರುಮೊಳರ್‌ (ಧರ್ಮಾಮೃ. ೯-೬೮); ಜಗವರಾಜಕವಾಯ್ತು 
ಕುಮುದಾಳಿಗಳ ಬಾಗಿಲು ಹೂಡಿದವು ಸೂಟ್‌ಗರು ಕವಿದುದು ತುಂಬಿಗಳು 
ಸಿರಿವಂತರರಮನೆಯ (ಕುವ್ಮಾದ್ರೋ. ೧-೪೩). (ಸಿರಿ * - ವಂತ] 
ಸಿರಿವಂತಗಾಲ್‌ (ನಾ). ಒಂದು ಸ್ಥಳದ ಹೆಸರು: ಸಿರಿವಂತಗಾಲೊಳ ಇಬ್ಮೂಟು 
ಭತ್ತದ ಮಣ್ಣು ಮಹಾದೇವರ್ಗ್ಗೆ ಬಿಟ್ಟಂ (ಎಕ. ೧೪, ಗುಂಡ್ಲುಪೇ. ೧೪-೭; ಸು. 9957). [?] 
ಸಿರಿವಂತಿಕೆ (ನಾ). ಶ್ರೀಮಂತಿಕೆ; ಸಿರಿತನ: ಸಿಲಿಯಂ ಪರಿಭವಿಸಿ ತಂದು ಪೊಸಯಿಪ 
ಸಿರಿವಂತಿಕೆಯಿಂದ ಕಾಲೊಳೊದೆದಪರೆನಿಕುಂ (ಶಾಂತಿಪು. ೧೦-೧೭); ಸಿರಿವಂತಿಕೆಯ 
ಬಿಗುಮಾನವೂ ಪರಂಪರಾಗತವಾದುದೇನೊ! (ಆಬೋಲೀ. ೪೫). (ಸಿರಿವಂತ + - ಇಕೆ] 
ಸಿರಿವಂತಿಗೆ (ನಾ). ಹುರಿಯಲು ಬಳಸುವ ಮಡಕೆಯ ಓಡು; ಹುರಿಯೋಡು: 
""ಸಿರಿವಂತಿಗೆಯೆಂದೆ[ನ]ಲೈ ಹುರಿಯೋಡಕ್ಕುಂ'' (ರನ್ನಕು. ೨); ಆ ಸಿರಿವಂತಿಗೆಯಂ 
ತೊಚೆವಂತಿರೆ ಖಚೆರಶ್ರೀಯನುಲ್‌ದನಾ ಜಿನಚಂದ್ರಂ (ಶಾಂತಿಪು. ೭-೬೯); ಸಿರಿವಂತಿಗೆ ಎ 
ಹುರಿಯೋಡು (ಶಮದ. ಪರಿ. ೨); ಬಾಂದಳಮೆಂಬ ಸಿರಿವಂತಿಗೆಯೊಳಪರಿಮಿತ 
ಜಗತ್ತುಗಳೆಂಬ ಚೋಳದೊಳ್ಪಿತ್ತುಗಳನು ಹುರಿಯುತ್ತಿರಲ್‌ (ಶೇಷರಾ. ೩-೧೧). ([?] 
ಸಿರಿವಂತೆ (ನಾ). ಶ್ರೀಮಂತ ಹೆಂಗಸು; ಭಾಗ್ಯವಂತೆ: ಸಿರಿವಂತೆ, ಗುಣವಂತೆ 
(ಶಬ್ದಾನು. ೧೯೬ ಪ್ರಯೋ). (ಸಿರಿವಂತ ೬ - ಎ] 
ಸಿರಿವಚ್ಚ (ನಾ). ೧. ವಿಷ್ಣುವಿನ ಎದೆಯ ಮೇಲಿರುವ ಕಪ್ಪುಮಚ್ಚೆ; ಶ್ರೀವತ್ಸ: 
ಸಿರಿವಚ್ಚದ ಪಚ್ಚವಣಿಗಳ ಬೆಳಗಿನೊಳ್ಳೆರಸಿ (ಚಕವಂ. ೧೨೬-೧೬); ಸಿರಿವಚ್ಚಲಚ್ಚಣದಿ 
ನೊಪ್ಪುವೆರ್ದೆಯುಂ, ಬೆಳ್ಳಟ್ಟೆ ಬಿಗಿದ ನಡುವುಮಿಂದ ಬಾಗೆ (ಅದ್ಭುತ. ೩೫-೨೫). 
೨. ಒಬ್ಬಾತನ ಹೆಸರು : ಮಣಿದಿಯು ಸಿರಿವಚ್ಚನುಂ ಶ್ರೀಪುರುಷನುಂ . . . 
ಎಜ್‌ದು ಸತ್ತೊರ್‌ (ಮೈಲರಿ. ೧೯೪೪, ೬-೧; 808). ( ಸಂ. ಶ್ರೀವತ್ಸ) 
ಸಿರಿವಚ್ಚೆ, ಸಿರಿಪಚ್ಚೆ (ನಾ). ೧. ಶ್ರೇಷ್ಠವಾದ ಹಸುರುಕಲ್ಲು: ಸಿರಿವಚ್ಚೆಯ ಪಳಿಕಿಂ 
ಕಂಡರಿಸಿದ ಕರುವೆನೆ . . . ಕರಮೆಸೆದಂ ಭೂಪತಿ ಪುರಸತಿಯರ ಕಣ್ಗಳ ಕದಿರಿಂದ 
|. (ಜಯಕಾ. ೧೦-೫೬). ಸಿರಿಪಚ್ಚೆ : ೨. ಉತ್ತಮವಾದ ಪಚ್ಚೆತೆನೆ: ಸಿರಿಗಂಪು 
ಸಿರಿಪಚ್ಚೆ ಪನಿನೀರು ಬಿಜ್ಜಣದೆಲರುಪದಾರಗಳಿಂದ ಧರಣೀಪತಿ ದಿಟ್ಟಿದೆಲ್‌ದು 
(ನೇಮಿಸಂ. ೮-೧೧೯); ಪನ್ನೀರ ಚೆಂಬುಗಳಿಡಿಗುಡ್ಡೆ ಸಿರಿಪಚ್ಚೆ ಪನ್ನೆಗಪ್ಪುರದ ರಾಶಿಗಳು 
(ಭರಚ. ೪೭-೧೮). [ಸಿರಿ * ಪಚ್ಚೆ, (ಆ ಪಸ್ಕು)) 
40! ಸಿರಿವಡೆ (ಕ್ರಿ). ಸೊಬಗನ್ನು ಹೊಂದು: ಪರಮೆಗಳ ಸೇಣಿ ಹರಿನೀಲಮಣಿತೋರಣದ 
ಸಿರಿವಡೆಯೆ (ಶೇಷರಾ. ೭-೩೧). [ಸಿರಿ * ಪಡೆ) 
ಸಿರಿವಣ್‌ (ನಾ). ವೈಷ್ಣವರು ಮುದ್ರೆಗಳನ್ನು ಧರಿಸಲು ಬಳಸುವ ಪವಿತ್ರವಾದ 
ಮಣ್ಣು; - ಗೋಪಿಚಂದನ : ಸಿರಿವಣ್ಟೆಳಗಿನಬ್ಬರಕ್ಕಿರ್ಬಗಿಯಾಗಿರ್ಕೆಲಕ್ಕೆ ಸರಿಯುತ್ತೆ 
- ಕುರುಳ್ಗಟ್ಟಲೆ ನುಣ್ಬಣೆಯಂ ಪತ್ತಿ ಪದುಳದೊಳಿರ್ಕುಂ (ಚಿಕವಂ. ೧೨೮-೩). 
[ಸಿರಿ + ಮಣ್‌] 
ಸಿರಿವಣ್ಣ (ನಾ). ಒಂದು ಬಗೆಯ ಬಣ್ಣದ ಬಟ್ಟೆ: ಗುಜ್ನರಾಷ್ಟ್ರ ದ ಪಟ್ಟೆ 


10 


15 


20 


25 


35 


45 


ಸಿರಿವದನ ೮೫೫೦ ಹಿರುವಾಯಿ 


ವಾರಾಣಸಿಯ ದಸರಿಯ ಹೊತ್ತಿ ಸಿರಿವಣ್ಣ . . . ಈ ವಿವಿಧ ಪಟ್ಟಾವಳಿಗಳುಂಟು 
(ಬಸಪ ೧೧-೨೭). 0 + ಬಣ್ಣ! 
ಸಿರಿವದನ (ನಾ). ಕಾಂತಿಯಿಂದ ಕೂಡಿದ ಮುಖ; ಶೋಭಿಸುವ ಮುಖ: 


ಸೊಂಪುಗೆಟ್ಟುದು ಸಿರಿವದನ ಮನದಿಂಪು ಬೀತುದು (ಕುವ್ಮಾಭೀ. ೬-೨೬). [ಸಿರಿ * ವದನ] 


ಸಿರಿವಧು (ನಾ). ಸಂಪದ್ಕುಕ್ತಳಾದವಳು: ತಿರುಮಲರಾಜನ ಬಿಟ್ಟು ಸಿರಿವಧು 
ಜಯಲಕ್ಷ್ಮಿ, ಬೆಟ್ಟದ ಚಾಮನ ನೆಟ್‌ ಹರುಷದಲಿ ಸೇರಿದಳು (ಕಂನವಿ. ೩-೯೪). 
[ ಸಂ. ಶ್ರಿವಧೂ) 
ಸಿರಿವರ, ಸಿರಿಮರ (ನಾ). ಒಂದು ಬಗೆಯ ಶ್ರೇಷ್ಠಜಾತಿಯ ಮರ; 
ಅರಳಿ: '"ಸಿರಿವರಂ ಚಳದಳಂ ಪಿಪ್ಪಲಂ ಬೋಧಿಯಶ್ವತ್ಥಮೆನಲರಳಿಯಕ್ಕುಂ'' 
(ಮಂಗರಾ. ೩೪-೧೧); "“ಗೌರಃ - ಸಿರಿವರ, ಬೆಜ್ಜಲು'' (ಓಷಛ. ೫). ಸಿರಿಮರ : 
““ದೃಢತರು: - ಸಿರಿಮರ , ಬೆಜ್ಜಲಮರ'' (ಓಷಧಿ. ೬೯). [ಸಿರಿ * ಮರ] 
ಸಿರಿವರ, (ನಾ). ಲಕ್ಷ್ಮಿಯ ಗಂಡ; ವಿಷ್ಣು: ಸಿರಿವರ ನಿನ್ನ ಸರಿ ಯಾರು ಕಾಣೆ 
(ಪುರಂದ. ೧-೬೩-೩); ಸಿರಿವರನ ಬಗೆಯೊಳೊಗೆದಾ ಗಿರಿಶನ ಸಿರದಲ್ಲಿ ನೆಲಸಿ 
ಸನ್ಮಾರ್ಗದೊಳೇ ಚರಿಸುವ ಚಂದ್ರನ ವಂಶಂ ಪರಿಶುದ್ಧತೆವೆತ್ತು ನೆಗಟ್ಟುದೇನಚ್ಚರಿಯೇ 
(ಅಪ್ರತಿ. ೧-೨). [ಆ ಸಂ. ಶ್ರೀವರ] 
ಸಿರಿವಲ್ಲಭ (ನಾ). ಎ ಸಿರಿವರ: ಸಿರಿವಲ್ಲಭ ನಿಂಗೆ ಸರಿಯಿಹಪರದಲಿಲ್ಲ 
(ಗಗತಾ. ೫-೨೦). [ಆ ಸಂ. ಶ್ರೀವಲ್ಲಭ) 
ಸಿರಿವಬಯಿಗೆ (ನಾ). ಸಂಪದ್ಕುಕ್ತವಾದ ಬಾವುಟ: ರವಿಶಶಿಬಿಂಬಧೃಜದ ಧವ 
ಳಾತಪತ್ರವ್ರಜದೊಳಗನೆ ನಡೆಯೆ ಪೊನ್ನ ಸಿರಿವಟಯಿಗೆಯೊಳ್‌ (ಶಾಂತಿವು. ೧೦-೧೫೦). 
[ಸಿರಿ 3- ಪಟಯಿಗೆ| 
ಸಿರಿವಾಗಿಲ್‌ (ನಾ). ಮುಖ್ಯದ್ವಾರ; ಶ್ರೀದ್ವಾರ: ಬಿದಿಗೆ ಸೋಮವಾರದನ್ನು 
ಸಿರಿವುರದ ಸಿರಿವಾಗಿಲಂ ಕುಂಚವಡುಗ ದಾಸಯ್ಮಂ ಮಾಡಿಸಿದುದಕೆ (ಸೌಣಇ. ೩4 
೭೫-೧೫; 1042). (ಸಿರಿ 3- ಬಾಗಿಲ್‌] 
ಸಿರಿವಾಯ್‌ (ನಾ). ೧. ಚೆಲುವಾದ ಬಾಯಿ : ಎಮ್ಮ ಬಸಿಚೊಳ್‌ ಬಂದು ಜಗಮಂ 
ಸಲಪುವೆನೆಂದು ತನ್ನರ್ಚಾವತಾರಮರ್ಯಾದೆಯಂ ಮಾಲ್‌ ಸಿರಿವಾಯ್ದಿಚ್‌ದು ನಿರವಿಸಿ 
ಎನ್ನೆರ್ದೆಯೊಳ್‌ ಬಂದು ನಿಂದಂ (ಚಳವಂ. ೧೩೫-೧೦). ೨. ಇ ಸಿರಿವದನೆ : ಸಿರಿವಾಯ 
ರಾಮರಾಜಂ ಸಿರಿಯಂ ಪಿರಿದೆನಿಸಲೆಳಸಿ ಕಡುನಿಡುವಯಣಂದೆರಳಲ್ಕೆ (ಚಳವ. ೨-೩೩). 
[ಸಿರಿ + ಬಾಯ್‌] 
ಸಿರಿವಾರ "ಸೀಯದರ' ನೋ. 
ಸಿರಿವಾಳಿಗೆ (ನಾ). ಸಂಪದ್ಭರಿತವಾದ ಮಾಳಿಗೆ ,- ಉಪ್ಪರಿಗೆ: ತಂತಮ್ಮ 
ಹಿರಿವಾಳಿಗೆಗಳ ಬಾಗಿಲೊಳ್‌ ನಿಂದು ಪರಸುವ ಹದಿಬದೆಯರ ಪರಕೆದನಿಯುಮ 
ನಾಲಿಸುತ್ತೆ (ಚಿಕವಂ. ೧೩೩-೮). [ಸಿರಿ + ಮಾಳಿಗೆ] 
ಸಿರಿವಾಳ್ಳ? (ನಾ). ದೇವಸ್ಥಾನದ ಒಂದು ಭಾಗ (?) : ಸಿಜ್ಜವಡ್ಡಗಿ ರಾಪಮ್ಮನ್‌ 
ಸಿರಿವಾಳ್ಳ ಮಾಡಿದಾನ್‌ (ಸೌಇಇ. ೫%. ೮-೩; 8ನೆಯ ಶತ). (7) 
ಸಿರಿವೀಡು , ಸಿರಿಬೀಡು (ನಾ). ಐಶ್ವರ್ಯದಿಂದ ತುಂಬಿದ ಮನೆ; ಸಂಪತ್ತಿನ 
ನೆಲೆ: ಮಹಮ್ಮದನಿಗೆ ಸಿರಿವೀಡಾಗಿ ಸಂತೋಷವನ್ನು ಹುಟ್ಟಿಸಿತು (ಪೈಮಹ. ೧೪). 
ಸಿರಿಬೀಡು : ಭಾರತವು ಸಂಪತ್ತಿನ ಮತ್ತು ವೈಭವದ ಶಿಖರವನ್ನೇ ಏರಿ . . 
ಸಿರಿಬೀಡೇ ಆಯಿತೆಂದರೂ ಅತಿಶಯೋಕ್ತಿಯಲ್ಲ (ಭಾರದ. ೩೬೭). (ಸಿರಿ * ಬೀಡು] 
ಸಿರಿವುರ (ನಾ). ಒಂದು ಊರಿನ ಹೆಸರು: ಮುಳ್ಗುನ್ಹು(ನ್ಹ)ಪನ್ನೆರಡುಮಂ 
ಮಾಯಿರ್ಮ್ಮನಾಳೆ ಸಿರಿವುರಕೆ ಬಗೆಗ ಪೆರ್ಗ್ಗಾವುಣ್ಣಮಾಗುತ್ತಿರೆ (ಎಇ. 70೪1, 
೬೨-೯೧; 906); ಪುಯ್ಕಲ ವಿನ್ಹಿಕ್ಕಿ ಮುನ್ಹಾಗಿ ಸಿರಿವುರದ ಹಳಮೆಗೆ ತುಜುವನಿಕ್ಕಿಸಿ 
ಮ.'ಬ್ಹು ಬರುತ್ತಿಟ್ಟೊಡೆ (ಎಕ. ೩1, ತಿಪಟೂ. ೧೦-೯; ಸು. 930). [ಸಿರಿ * ಪುರ) 
ಸಿರಿವೆಣ್‌, ಸಿರಿವೆಣ್ಣು (ನಾ). ೧. ಐಶ್ವರ್ಯದ ಅಧಿದೇವತೆ; ಲಕ್ಷ್ಮಿ: 
ಸಿರಿವೆಣ್ಣಂ ದೂವೆದೊಲ್‌ಂಗೆಣೆಯೆನೆ ಬಗೆದಂ (ಚಂಡ್ರಪು. ೧೦-೧೨೮); ಅರಹಂತನ 
ಮೆಲ್ಲಡಿದಾವರೆಗಳ್‌ ಬಗೆಯಲ್ಲಿ ನಿಂದುವೆಂದೊಡೆ ನಲವಿಂ ಸಿರಿವೆಣ್ಣವನೊಳ್‌ ನಿಚ್ಚಂ 
ಬೆರಸಿರ್ದಪಳ್‌ (ಕಬ್ಬಿಕಾ. ೧೩). ಸಿರಿವೆಣ್ಣು : ೧. ಕರತಳದೊಳಮರಭೂರುಹವನು 


ಕಟಾಕ್ಷದೊಳು ಸಿರಿವೆಣ್ಣಿನೆಸಕಮಂ . . . ಪೆತ್ತನೋ ತಥ್ಮವೆನಲು (ಸೌಂದಪು. ೪-೧೧); 

ಸಿರಿವೆಣ್ಣ ನೇಕ ತಳೆದ ಬಿಸಜಗಳೊ (ಭಾವಚಂ. ೧-೪೫). ೨. ಚೆಲುವೆ; ಅಂದಗಾತಿ: 

j ಸಿರಿವೆಣ್ಣಿಗಿನಿಯನ ಜಯುಸೆ ಚೆಲುವಿನಲಗೊಂದಿರಲ್‌ ಕೂರಂಬೇಕೆ? (ಚಿತ್ರಾಂಗ. ೨೦-೫೨೯). 
[ಸಿರಿ + ಪೆಣ್‌] 

ಸಿರಿವೆಣ್ಣರಸ (ನಾ). ಲಕ್ಷ್ಮಿಯ ಒಡೆಯ; ವಿಷ್ಣು: ತೊಳಗುವ ಸಂಕುಂ ಪಾಜುಂಬಳೆ 

ನೇರ್ಪಡೆ . . . ಮುಗಿಲೆಡೆಯೊಳಿರ್ದಂ ತಳತಳಿಸುವ ತೊಡವನಾಂತು ಸಿರಿವೆಣ್ಗ್ಣರಸಂ 


s 


(ಕಬ್ಬಿಕಾ. ೨೯೨). [ಸಿರಿವೆಣ್‌ 4 ಅರಸ ] 
ಸಿರಿವೆಣ್ಣು 'ಸಿರಿವೆಣ್‌' ನೋ. 
ಸಿರಿವೇಜು (ಕ್ರಿ). ಸೊಗಸಾಗು; ಶೋಬಭಿಸು: ಕರಿಗಮನೆಯರು ತಂದರು 
ರತ್ನಮಯ ಹೊನ್ನ ಹರಿವಾಣದುಂಬಿದಾರತಿಯ ತಿರುಹಿ ನಿವಾಳಿಸೆ . . . ಸಿರಿಚಿತ್ತು 
ನಿಂದರಿಕ್ಕೆಲದಿ (ಮೋಹತ. ೨೨-೧೩). [ಸರಿ * ಪೆಜು] 
ಸಿರಿವೊತ್ತು, ಸಿರಿಹೊತ್ತು (ನಾ). ೧. ಮುಂಜಾನೆ, ಮಧ್ಯಾಹ್ನ ಮತ್ತು ಸಂಜೆ 
ಎಂಬ ದಿನದ ಮೂರು ಶುಭಕಾಲಗಳು : 8. ೨. ಸಂಜೆ; ಸಾಯಂಕಾಲ: 
(ಚತುನಿ. ಕಿ. 1 ೮6೧). ಸಿರಿಹೊತ್ತು: ೩. ಶುಭಸಮಯ: ತಣ್ಣೆಲರು ತೀಡುತಿದೆ, 
ಪಯಣ ಕಿದೆ ಸಿರಿಹೊತ್ತು (ಹೆಬ್ಬೆರ. ೫-೭೮). [ಸಿರಿ + ಪೊತ್ತು (ಆ ಪೊಟ್ತು)) 
ಸಿರಿಷ "ಸಿರಿಸ' ನೋ. 
ಸರಿಸ, ಸಿರಿಷ, ಸಿರೀಸ (ನಾ). ಒಂದು ಬಗೆಯ ಮರ ಮತ್ತು ಅದರ 
ಹೂವು; ಬಾಗೆ: ಸಿರಿಸಂ ಸೀರೆ ಬೆಳಲ್ಲವಂಗಮೆಲವಂ (ಕಾವ್ಮಸಾ. ೧೦೪೦ ಶೂದ್ರಕ); 
ಸಿರಿಸಂ ಕಂಮ್ಮರನೀಳೆ ಬಾಳೆ ವಕುಳ೦ (ಸಾಇಇ. 1%: ೩೪೩-೪೦; 12267); ರೆಸದಾಳಿ 
20| ಸಿರಿಸ ದಾಳಿಂಬದ ಸಾಲ್ಲಳ್‌ ಸಲೆ ಸೊಗಸಿದುವಲ್ಲಿ (ಜಯಕಾ. ೧-೪೩). ಸಿರಿಷ : 
ಸಿರಿಷದ ತರುವಿನೊಳು ಪರಮಾನಂದಜ್ಞಾನೋತ್ಪತ್ತಿಯಾಗೆ (ವರ್ಧಟ. ೫-೪). ಸಿರೀಸ : 
"“ಪತಂಗಿಕೇರಿಷ್ಟಃ - ಸಿರೀಸ'' (ಓಷಧಿ.೯೪);ಕೋಮಳಸಿರೀಸಸುಮನೋದ್ದಾಮ ಕಾಂತಿಯಂ 
ತಾಳ್ಲಿ. . . ತೋಜುಗುಂ ನಳಿತೋಳ್ಗಳ್‌ (ವರ್ಧಮಾ. ೩-೩೬). [ಆ ಸಂ. ಶಿರೀಷ 
ಸಿರಿಸಂಘ (ನಾ). [ಜೈನ] ಧಾರ್ಮಿಕಸಂಘಗಳಲ್ಲಿ ಒಂದು: ನಮಿಲೂರಾ 
ಚ| ಸಿರಿಸಂಘದಾಜಿಗಣದಾ ರಾಜ್ನೀಮತೀಗನ್ತಿಯಾರ್‌ . . . ಸ್ಪರ್ಗಾಲಯಮೇಟ್‌ದಾರ್‌ 
(ಎಕ. ॥, ೯೭-೧; ಸು. 700). "ಶ್ರೀಸಂಗ' ಪರಾ. [. ಸಂ. ಶ್ರೀಸಂಘ) 
ಸಿರಿಸಲ (ನಾ). ಎ ಸಿದಿಸ: ಸಿರಿಸಲದ ಮರದರಳುಗಳ ಸರಸಾದ ಹಾರಗಳು ಹರಿದು 
ನೀರೊಳು ಹರಿಯೆ (ರಘುವಂ. ೧೯೨-೬); ಚೆಂದ ಕುರುವಕವು ಹೆಳಲಿನಲ್ಲಿ ಸಿರಿಸಲವು 
ಕಿವಿಯ ಬಳಿಗೆ (ಮೇಘದೂ. ೧೯-೩). [ಆ ಸಿರಿಸ) 
30| ಸಿರಿಹರಿ (ನಾ). ವಿಷ್ಣು; ಶ್ರೀಹರಿ: ಸೋಲಿಗರ ಸೀಮೆ ಸಿರಿಹರಿ ವೆಂಕಟ್ರಮಣ 
ಸೋಲೀಸು ಬೇಡ ಗೆಲಿಸಯ್ಮ (ಗರುದಾ. ೧೩೧). [ಆ ಸಂ. ಶ್ರೀಹರಿ] 
ಸಿರಿಹಸ್ತ (ನಾ). ಶ್ರೇಷ್ಠವಾದ ಕೈ : ಮಸ್ತಕ ಬಿರಿದು ಸುರಿವ ರಕ್ತವ ಸಿರಿಹಸ್ತದಿನೊತ್ತಿ 
ನಿಲ್ಲಿಸುತೆ (ಮೋಹತ. ೧೨-೬೩). (ಲ ಸಂ. ಶ್ರೀಹಸ್ತ) 
ಸಿರಿಹೆಟ್ಟಿಗೆ (ನಾ). ಚೆಲುವಾದ ಹೆಣ್ಣು; ಸುಂದರಿ: ಅಷ್ಟದಿಕ್ಟಟ್ಟಣಂಗಳಲಿರ್ಪ 
35| ಪರಮ ಸಿರಿಹೆಟ್ಟಿಗೆಯರವನುಳಿದು ತಮ್ಮಖಿಳವಸ್ತುಗಳ . . . ತಂದು (ನವಮೋ. ೨-೪೮). 
[ಸಿರಿ + ಹೆಟ್ಟಿಗೆ (-ಆ ಪೆಟ್ಟುಗೆ)] 
ಸಿರಿಹೊತ್ತು "ಸಿರಿವೊತ್ತು' ನೋ. 
ಸಿರೀಸ "ಸಿರಿಸ' ನೋ. 
ಸಿರು 'ಸಿಜು' ನೋ. 
ಸಿರುಕೀರೆ (ನಾ). ಒಂದು ಬಗೆಯ ಸಸ್ಯ ಮತ್ತು ಅದರ ಸೊಪ್ಪು; ಚಿಲಿಕೆ: 
ಚಿಲಿಕೆಸೊಪ್ಪು , ಸಿರುಕೀರೆ (ಮೈಡಿಗಿ ೫-೯೧). “ಚಿಲುಕೀರೆ' ಪರಾ. 
(ಸರು, 3” ಕೀರೆ./ ತಮಿ. ಚಿಜುಕೀರೆ , ಚಿಜುಕ್ಕೀರೈ] 
ಸಿರುಗಣ್ಣು (ನಾ). ಒಂದು ಬಗೆಯ ಕಣ್ಣಿನ ರೋಗ : ಆ ಬೇರಂ ಜೇನುತುಪ್ಪದಿಂದ 
ಹಚ್ಚಲು ಸಿರುಗಣ್ಣು ಮಾಣ್ಣುಂ (ವವ್ಮೆಎ ೧೩೫). (ಸಿರು *- ಕಣ್ಣು (ಆ ಕಣ್‌)) 
ಸಿರುವಾಯಿ (ನಾ). ಹರಿದುಹೋಗಿರುವ ಮೇಲುತುಟಿ : (8). "ಸಿಲುವಾಯ' 
ಪರಾ. [ಸಿರು (ಆ ಸೀಖ) 4 ಬಾಯಿ, (ಆ ಬಾಯ್‌)./ ತುಳು. ಸಿರಿಬಾಯಿ, ತಿರಿಬಾಯಿ] 


40 
46 


ಸಿರೆ 


ಸಿರೆ (ನಾ). ೧. ನರ; ರಕ್ತನಾಳ: ""ಸಿರೆ ನಾಳಿಪತ್ರಮೆನೆ ಸೆರೆಯಕ್ಕು'' 
(ಮಂಗರಾ, ೧೩೪-೩೪); ರೊಕ್ತೆಸಸ್ಥೂಲಸಿರೆಯುಳ್ಳವರ್ಗಳೂ (ವೀಶೈಪು. ೪-೨೩-೨೧). 
೨. ಕೆಲವು ಹಣ್ಣು ಮತ್ತು ಎಲೆಗಳಲ್ಲಿರುವ ನಾರು ,-- ಎಳೆ: ಬಿರಿಯಲ್‌ 
ಪೊಂಗಿದ ಪಣ್ಣಳ ಸಿರೆಯಲ್‌ದಲ್ಲಿರಿಸಿ ಚಂಚುಪುಟದಿಂ ಸವಿಯಂ ಬರೆತೆಗೆದು . . . 
ಮೆಟೌದುದಾಮ್ರದೊಳ್‌ ಶುಕನಿಕರಂ (ಗಿರಿಕ. ೨-೩೮). [ಸೆಂ. ಸಿರಾ] 

ಸಿರೆ (ನಾ). ಮೆಣಸಿನ ಬಳ್ಳಿ: ತಳ್ತಡರ್ವ ಲತೆಗಳುಂ ಕೈವಿಟ್ಟ ಸಿರೆಗಳುಂ ಸೋರ್ವ 
ಸೋನೆಗಳುಂ ಒಆ್‌ದುಗುವ ಪನಿಗಳುಂ . . . 

(ಸಂ. ಸಿರ] 

ಸಿರೋತಿಗೆ (ನಾ). ಒಂದು ಬಗೆಯ ಭಕ್ಷ್ಯ: ಸಣ್ಣಕ್ಕಿಗಳ ಬೋನ ಬೆಣ್ಣೆ ಕಾಸಿದ 
ತುಪ್ಪಾ ನುಣ್ಣನೆ ಕಡುಬು ಸಿರೋತಿಗೆ (ದೇವಾಂಪು. ೫-೨೨೮). ([?] 

ಸಿರ್ಕ (ನಾ). (ದ್ರಾಕ್ಷಿ, ಸೇಬು ಮುಂತಾದ ಹಣ್ಣುಗಳ ರಸದಿಂದ ಮಾಡಿದ) 
ಒಂದು ಬಗೆಯ ಹುಳಿದ್ರವ: ಯಾವಾಗಲಾದರೊಮ್ಮೆ ತೊಳೆಯುವ ನೀರಿಗೆ 
ಹುಳಿರಸ ಅಥವಾ ಸಿರ್ಕ ಬೆರಸಿದರೆ ಪಾತ್ರೆಗಳಲ್ಲಿ ಕಲೆಗಳಿದ್ದರೆ ಹೋಗಿ ಶುಭ್ರವಾಗುವುವು 
(ಅಡುಸೌ. ೪೪). [ಇ-- ಹಾರ. ಸಿರ್ಕಾ; ಹಿಂ. ಸಿರಕಾ; ಮರಾ. ಶಿರಕಾ, ಶಿರ್ಕಾ, ಸಿರಕಾ] 

ಸಿರ್ಕು, "ಸಿಲ್ಕು' ನೋ. 

ಸಿರ್ಕು 

ಸಿರ್ಕುಂಗೊಳಿಸು (ಕ್ರಿ). ತೊಡಕನ್ನುಂಟುಮಾಡು; ಅಡ್ಡಿಪಡಿಸು: ಸಾಂಗನಿಜ 
ಶೀಲಮಂ ಸಿರ್ಕುಂಗೊಳಿಸಿದೆಯೋ (ವೃಷವಿ. ೩೨-೧೨). 

(ಸಿರ್ಕು (ಆ ಸಿಲ್ಕು) * ಕೊಳ್‌, * - ಇಸ್ಬು] 

A ಸಿರ್ಪು 'ಸಿಪ್ಪು' ನೋ. 

ಸಿರ್ಹೆ (ನಾ). (7) : ಕರ್ಪುಂ ನೇರ್ಪುಂ ಸಿ!ಪಾಠಾಂ. ಪೆ]ರ್ಪೆಯುಮಡರ್ಪಮಾರ್ಪಂ 
. . . ರೇಫಸಂಯೋಗಂಗಳ್‌' (ಶಮದ. ನ. ೫೦). "ಸಿಪ್ಪೆ' ಪರಾ. (1) 

ಸಿರ್ಮಲಗೆ (ನಾ). ಒಂದು ಊರಿನ ಹೆಸರು; ೫ ಬಿಜಾಪುರಜಿಲ್ಲೆಯ 
ಈಗಿನ ಚಿಮ್ಮಲಗೆ: ಕನ್ನವುರಿವಿಷಯೇ ಸಿ(ರ್ಮ್ಮ]ಲಗೆಪೂರ್ವ್ವದಿಗ್ಸಾಗೇ 

(1) 

ಸಿರ್ವೆಗಾರ (ನಾ). ಮೇಲಧಿಕಾರಿ; ಮೇಲ್ವಿಚಾರಕ: ಸಿರ್ವೆಗಾರ್ರು ರಾಣುವೆಯವರು 
ಅಳು ಗುರ್ರಿಕಾರ ವೆನ್ಮಟಕೃಷ್ಣಮರಾಜ್ಯಯ ಸಹ ಬರ್ರೆಸಿ ಕೊಟ ದಾನಶ್ಶಾಸನದ ಕ್ರಮ 
(ಎತ. ೫1೪, ತಿರುಮ. ೨೫೪-೧೮; 1758). [೫ ಇದು "ಸೇರುವೆಗಾರ' ಎಂಬುದರ ಅಪಲಿಖತ] 

ಸಿಲದೆ (ನಾ). ಒಂದು ಬಗೆಯ ಔಷಧೀಸಸ್ಮ: ಅಂಡವಾತಕ್ಕೆ . . . ಹಕ್ಕಿ ಕಾರ, 
ಸೊಗದೆ, ಸಿಲದೆ, ನಾಯಿನಾರೆ, ಇವಂ ಆಡಿನ ಹಾಲಲ್ಲಿ ಕೊಡಿಸುವುದು (ಎವೈವಿ. ೧೪೭). 

[ಆ-- ತಮಿ. ಚಿಲನ್ತಿ) 

ಸಿಲಾಲಿಕಿತ್ತ್ತ (ನಾ). ಕಲ್ಲಿನಲ್ಲಿ ಕೆತ್ತಿರುವ ಬರಹ; ಶಿಲಾಶಾಸನ: ಸಿಲಾಲಿಕಿತ್ತ 

ಯಿದಕೆ ಯಿ. ೩ ಹಳ್ಳಿ ಕಾಣಿಗೆ (ಎಕ. ॥« (5) ಕಾನೆಕಾ. ೩೦-೮: 1332). 
[P ಇದು 'ಶಿಲಾಲಿಖಿತ' ಎಂಬುದರ ಅಪಲಿಖಿತ] 

ಸಿಲಾಸ್ತಂಭ (ನಾ). ಕಲ್ಲುಕಂಬ; ಶಿಲಾಸ್ತಂಭ: ಸಸಿರವಿಕಿರಣತತಿಗಳುಳ್ಳನ್ನೆಗಮಾ 
ಶಾಸನದ ಸಿಲಾಸ್ತಂಭಂ ಭಾಸುರತರಮಾಗಿ ನಿಲ್ಕೆ ವಸುಧಾತಲದೊ!ಳ್‌] (ಸಾಇಇ. 1, 

17 ಇದು "ಶಿಲಾಸ್ತಂಭ' ಎಂಬುದರ ಅಪಲಿಖತ) 

ಸಿಲುಕಂಬು (ನಾ). ಅಲಗಿನಿಂದ ಕೂಡಿರುವ ಒಂದು ಬಗೆಯ ಬಾಣ: 
ನೀಳದಾರಂ ಬಿಗಿದ ಸಿಲುಕಂಬಿನಿಂ . . . ಮಾನ್ಗಳಂ ತವಿಸುತಿಹ ಬೇಡರಂ ನೋಡಿದಂ 


ಎಸೆಯೆ (ಲೀರಾವ. ೬-೬೦ ವ). 


(ARR. XL, ೮-೧೩: 862). 


೧೪-೨೫; 872). 


ಭೂನಾಥನು 
[ಸಿಲುಕ್ಕು 3" ಅಂಬ್ಲು.! ತೆಲು. ಚಿಲುಕುಟಮ್ಮು, ಚಿಲ್ಕುಟಮ್ಮು] 
ಸಿಲುಕಿಟ್ಟಿ (ನಾ). ಮೊನೆಯುಳ್ಳ ಒಂದು ಬಗೆಯ ಈಟಿ : ಭೂರಿಭೀಕರವರಾಹನ 
ತಲೆ "ಸಿಲುಕಿಟ್ಟಿ ಪೂರೈಪ ವಿಷದ ಜೀರ್ಕೊಳವೆ ಮಾರಿಮೊಗದ ಡೆಂಕಣಿ ಮಸೆದಲ 
ಗುಗಳ್ತೋಜ್‌ದುವತಿಭಯಾಂಕುರವ (ಕಂನಎ. ೧೧-೧೩೨). [ಸಿಲುಕ್ಕು + ಇಟ್ಟಿ] 
ಸಿಲುಕಿಸು "ಸಿಲ್ಮಿಸು' ನೋ. 
ಸಿಲುಕ್ಕು 'ಸಿಲ್ಲು' ನೋ. 


(ಹಚಕಾ. ೫-೪೪). 


10 


15 


25 


4s 


೮೫೫೧ 


ಮಾ 


ಸಿಲುಕ್ಕು "ಸಿಲ್ಕು' ನೋ. 
ಸಿಲುಕ್ಕು (ನಾ). ಅಲಗು; ಮೊನೆ: "ಸಿಲುಕಂಬು', "ಸಿಲುಕಿಟ್ಟಿ' ಪರಾ. 
(ದೇ. ॥ ತಮಿ. ಚಿಲುಕ್ಕು ಎ ಕಬ್ಬಿಣದ ಸಲಾಕೆ ; ತೆಲು. ಚಿಲುಕು] 

ಸಿಲುಕ್ಕು "ಶಿಲುಕು' ನೋ. 

ಸಿಲುಕುಗಟ್ಟಿಗೆ (ನಾ). ಬೇಟೆಯ ಒಂದು ಸಾಧನ; ಪ್ರಾಣಿಯು 
ಸಿಕ್ಕಿಹಾಕಿಕೊಳ್ಳುವಂತೆ ಅಳವಡಿಸಿರುವ ಮೊನಚಾದ ಕೋಲು, - ಕಟ್ಟಿಗೆ: 
ಸಿಲುಕು[ಪಾಠಾಂ. ಸಿಂಗ]ಗಟ್ಟಿಗೆ ಬೀಸುಗಣ್ಣಿ . . . ಭೇರುಂಡ ಸಿಂಹಪ್ರಕರವೆರಸಿ ಬೇಡರು 
ನೆರೆದರು (ಹಚಕಾ. ೫-೯); ಆ ಬೇಡಂ . . . ಹದವಿಲ್ಲು ಸರಳು ಪಲವಂದದ ಬಲೆ 
ಬಡಿಕೋಲು ಸಿಲುಕುಗಟ್ಟಿಗೆಯುಂ ಕೊರ್ಬಿದ ನಾಯ ಪಿಡಿದು ಬರುತಿರ್ಪದ ಕಂಡು 
ಮೃಗಂಗಳೆಲ್ಲ ಬೆದಜ್‌ದವಾಗಳ್‌ (ನನ್ನಚಾ. ೫-೧೦೨). [ಸಿಲುಕ್ಕು *- ಕಟ್ಟಿಗೆ ] 

ಸಿಲುಕುಗುದುರೆ "ಸಿಲ್ಕುಗುದುರೆ' ನೋ. 

ಸಿಲುಕುಬಳೆ (ನಾ). ಪ್ರಾಣಿಯು ಸಿಕ್ಕಿಹಾಕಿಕೊಳ್ಳಲು ಕೊಕ್ಕೆಯನ್ನು 
ಅಳವಡಿಸಿರುವ ಒಂದು ಬಗೆಯ ಬೇಟೆಯ ಸಾಧನ: ಸಿಲುಕುಬಳೆ ತಳುಕು 
ಚೌದಾರೆ ದಸಿ ಬಿಸುಗದಿರು ಸವಿವಾಯನೆಂಬ ನಾನಾಸರಳನು ಸೆಳೆದು (ಸೋಮಚ. ೫-೨೬). 

[ಸಿಲುಕ್ಕು 4 ಬಳ್ಳೆ) 

ಸಿಲುಪಿ "ಸಿಲ್ಪಿ' ನೋ. 

ಸಿಲುಪು, ಶಿಲುವು, ಸಿಲುವು (ನಾ). ೧. (ದ್ರವಪದಾರ್ಥವು) ಮಂದವಲ್ಲದುದು; 
ತಿಳಿಯಾದುದು: ಕೆಂಪಾಗುವಂದದಿಂ ಕಾಸಿಕೊಂಡು ಸಿಲುಪಾದ ಮೊಸರಿನೊಳು ಹುಳಿ 
ಮೆಣಸು ಕರಿಬೇವಿನೆಲೆಯರಿಸಿನವನಿಕ್ಕಿಕೊಂಡು (ಸೂಪಶಾ. ೫-೧೧). ಶಿಲುವು : ೨. 
(ಕಾಗದ, ಬಟ್ಟೆ, ಲೋಹದತಗಡು ಮುಂತಾದುವುಗಳ) ತೆಳುವು ; ನವುರು: 
ಕಳಿಂಗದೇಶದ ಶಿಲುವಾದ ಶೀರೆಯನುಡಿಸಿ (ಸೌಗಂಧಿ. ೧೭೪-೬). ಸಿಲುವು : ೨. ""ಆಯತಾ 
— ನೀಳವಾಗಿ, ತನ್ನಿ - ಸಿಲುವಾಗಿ'' (ಬಾಹಟೀ. ೨-೩-೧೧೪ ವ); ಹಿರಿದು ಸಿಲುವಾ [ಖಾಠಾಂ. 
ತೆಳುಪಾ, ಸಿಲಪಾ]ಗಿ ಕಣಿಕವನೊತ್ತಿಕೊಂಡು (ಸೂಪಶಾ. ೧-೩೯). [?] 

ಸಿಲುಜೆ "ಶಿಲುಬೆ' ನೋ. 

ಸಿಲುವು "ಸಿಲುಪು' ನೋ. 

ಸಿಲುವೆ "ಶಿಲುಬೆ' ನೋ. 

ಸಿಲೈ, ಸೆಲ್ಕೆ (ನಾ). ಕಲ್ಲುಬಂಡೆ; ಆರೆ: ""ಸಿಲೆಯೆಂದೆನೆ ಶಿಲೆಯಕ್ಕುಂ'' (ಕವಕಂ. ೫೧); 
ಎಣ್ಣರಿಂದಂ ತಳರ್ಚಲಾಅದಂತಪ್ಪ ಪಿರಿದೊಂದು ಸಿಲೆಯಂ ತಂದು ತಲೆಯತ್ತಿಟ್ಟು 
ಪಟ್ಟಿರ್ದುದಂ ಕಾಷ್ಠಕೂಟಂ . . . ಕಂಡು (ವಡ್ಡಾರಾ. ೭೬-೨೮); ಸಿಲೆಯ ಮೇಲಾದೊಡಂ 
ಶಕುನಮಂ ನಿಜ್‌ಪಂತೆ ನಿಆೌಸುವೆಂ ಪಂದಿಯಂ ನೀಂ ಮೆಚ್ಚಲು೦ (ಪಂಪಭಾ. ೫-೪೬); 
ಸಿ(ಪಾಕಾಂ. ಶಿಲೆಯ ಮಯ ಹೇಮದಂತೆ (ಮಹಾದೇ. ಬ. ೯-೨). ಸೆಲ್ಮೆ : 
ಪಾಸಆ್‌'ಗಳುಮಂ ಕನಕದ ಪಿರಿಯ ಸೆಲೆಗಳುಮುನೊಟ್ಟಿ ಬೆಟ್ಟಾಗಿ ಪಂಜಿಸಿ 
(ಪಂಪಭಾ. ೬-೩೧ ವ); ಅಣುವಂ ಸಿಡಿಮಿಡಿಗೊಂಡಸವಸದಿಂ ದಪ್ಪಗವಗೆಯನಂ ಕೈಯ 
ಪೆರ್ಮರನೊಳ್‌ ಸೆಲೆಯೊಳ್‌ ಮಲೆಯೊಳ್‌ ಮಲೆದು ತಾಗಿದಂ (ರಾಮಾಶ್ವ. ೧೩೧-೨೪). 

[ಆ ಸಂ. ಶಿಲಾ] 

ಸಿಲ್ಕೆ (ನಾ). ಉಕ್ಕಿನ ಕವಚ; ಚಿಲಖತ್ತು: ಖಾನಖಾನರು ಪೌಜ ಬೇಟೆ 
ಬೇಅಳವಡಿಸಿಯೆ ನಡೆತರಲು ಸಿಲೆಯ ಸಂಜೋಗದ ರಾವುತರೊಗ್ಗಲಿ ಖಳನೈತಂದ 
ನುಬ್ಬಿನಲಿ (ಕಂನಎ. ೧೧-೨೯); ತಲೆ ಠವುಳಿ ಜೋಡುದಗಲೆ ಬೆನ್ನೊಳಳವಟ್ಟ ಬಿಲುಬಾಣ 
ಗಳ ಬತ್ತಳಿಕೆಯ ಸಿಲೆಯ ಸಂಜೋಗದ ಕುದುರೆಯ್ಕೆತಂದುವು (ಕಂನವಿ ೧೮-೮೩). 

(4 ಅರ. ಸಿಲಾಹ್‌; ಮರಾ. ಸೀಲ, ಸೀಲ್ಲಾ] 

ಸಿಲೆದಾರ "ಶಿಲೆದಾರ' ನೋ. 

ಸಿಲೇದಾರ "ಶಿಲೆದಾರ' ನೋ. 

ಸಿಲ್ಕಾಸಿಲ್ಕಿ (ನಾ). (ಆಲಂ) (ತರ್ಕದ ರೀತಿಯಲ್ಲಿ) ಒಂದಕ್ಕೊಂದು 
ತೊಡರಿಕ್ಕುವುದು; ಒಂದು ಅಡ್ಡಿಗೆ ಇನ್ನೊಂದು ಅಡ್ಡಿಯನ್ನು ಒಡ್ಡುವುದು: 
ನಾಲ್ಕುಮುಪಾಯದ ನುಡಿಗಳ ಸಿಲ್ಕಾಸಿಲ್ಕಿಗಳನೆಯ್ದೆ ನುಡಿದ್ಕೆ (ಶಾಂತಿಪು. ೩-೯೧). 

[ಆ ಸಿಲ್ಮು *- ಸಿಲ್ಮು + -ಇ್ಯ) 


ಸಿಲ್ಕಿಸು 


ಸಿಲ್ಕಿಸು , ಸಿಕ್ಕಿಸು, ಸಿಲುಕಿಸು (ಕ್ರಿ). ೧. ಬಂಧನಕ್ಕೊಳಗಾಗುವಂತೆ ಮಾಡು; 
ಸಿಕ್ಕಿಕೊಳ್ಳುವಂತೆ ಮಾಡು: ಮಿಳಿರ್ವ ಬಂಬಲ್ಲುರುಳುಗಳೆಂಬ ತೊಡಂಕುವಲೆ 
ಬಸಂತನ ಕೆಳೆಯನೆಂಬೆರಲೆಯಂ ಸಿಲ್ಕಿಸೆಯುಂ (ಕಬ್ಬಿಕಾ. ೧೨೩). ಸಿಕ್ಕಿಸು : ೧. ಒಳಹೊಗಿಸಿ 
ಸಾತ್ಮಕಿಯ ಸಿಕ್ಕಿಸಿ ಗೆಲುವ ತವಕವ ಕಂಡು ಕೆಣಕಿದರಳವಿಯಲಿ ಸಹದೇವನಕುಳರು 
ಕೌರವಾನುಜನ (ಕುವ್ಮಾಕ. ೪-೫); ಹಕ್ಕಿಗಳರಸ ಜೀಮೂತವಾಹನಗೆ ದುಮ್ಮಿಕ್ಕಿದೊಲೆಟಗಿ 
ರಕ್ಕಸನ ಸಿಕ್ಕಿಸಿ ತಲೆಮುಲ್‌ವಂತೊದ್ದು ನೆಲದೊಳಗಿಕ್ಕಿದ ಕಾಮ ಖಾತಿಯಲಿ 
(ಮೋಹತ. ೧೨-೯೪). ೨. ಒಳಪಡಿಸು; ಗುರಿಯಾಗಿಸು: ಕನ್ನಡ ಮಾತುಗಳನ್ನು 
ಬಗೆಬಗೆಯ ಪ್ರಸಂಗಗಳಿಗೆ ಹಚ್ಚಿ ತೀಡಬೇಕು . . . ಅನ್ಮಭಾಷಾಪದಗಳ ಸಂಪರ್ಕ 
ಸಂಘರ್ಷಣೆಗಳಿಗೆ ಅವನ್ನು ಸಿಕ್ಕಿಸಬೇಕು (ಸಾಹಿಶ. ೬೩); ನನ್ನನ್ನು ಈ ಇಕ್ಕಟ್ಟಿಗೆ 
ಸಿಕ್ಕಿಸಬೇಡ (ರೂಢಿ). ೩. ಒಳಹೊಗಿಸು; ತೂರಿಸು: ಅಲ್ಲಲ್ಲಿ ಊದುಕಡ್ಡಿ ಸಿಕ್ಕಿಸಿತ್ತು 
ಕೀಲುಗೊಂ. ೧೫೨); ಬೆಟ್ಟಕ್ಕೆ ಹೋಗುವವನ ಸೊಂಟದಲ್ಲಿ ಕುಡುಗೋಲು ಸಿಕ್ಕಿಸಿದ ಹಾಗೆ 
(ಗಾದ). ೪. ನೇಲುವಂತೆ ಮಾಡು; ನೇತುಹಾಕು: ಅವರು ಅಂಗಿಯನ್ನು ಗೂಟಕ್ಕೆ 
ಸಿಕ್ಕಿಸಿದ್ದರು (ರೂಢಿ). ೫. ದೊರಕುವಂತೆ ಮಾಡು; ಲಭಿಸುವಂತೆ ಮಾಡು: ನನ್ನ 
ಸಮಯಕ್ಕೆ ಹಣ ಸಿಕ್ಕಿಸುವ ಜವಾಬ್ದಾರಿ ನಿನ್ನದು (ರೂಢ). ಸಿಲುಕಿಸು : ೧. ಬೆಳ್ಳಾರಬಲೆಗಳ 
ಹರಹಿ ಸೊಪ್ಪಿನ ತೋಹಿನಲಿ ಸಿಲುಕಿಸಿದರಾ ಮೃಗನ (ಕುವ್ಮಾಅ. ೨೩-೧೦); ನಿನ್ನ 
ಮುತ್ತಿನಂಥ ಮಕ್ಕಳ ಆಟಪಾಟ ನನ್ನನ್ನು ನಿನ್ನ ಹಣದಲ್ಲಿ ಸಿಲುಕಿಸಿವೆ ಗೊತ್ತೇ? 
(ಕಂಬಹು. ೧೨೩). ೨. ನನ್ನನ್ನು ಈ ಗೊಂದಲದಲ್ಲಿ ಸಿಲುಕಿಸಿ ತಮಾಷೆ ನೋಡಬೇಡ 
(ರೂಢಿ). (ಸಿಲ್ಕು 3- - ಇಸು) 

ಸಿಲ್ಕ್ಯು, ಸಿಕ್ಕು, ಸಿಗು, ಸಿರ್ಕು, ಸಿಲುಕ್ರು (ಕ್ರಿ). ಸಿಕ್ಕ (ಭೂತಕೃ), ಸಿಕ್ಕು 
(ಭೂತನ್ಮೂ). ೧. ಬಂಧನಕ್ಕೊಳಗಾಗು; ಕಟ್ಟುಬೀಳು; ಸೆರೆಯಾಗು: 
“ಸರ್ಕು, ಸಿಲ್ಕು - ಪ್ರತಿಬಂಧೇ'' (ಶಮಧಾ); ಬಾಟ್ವ ಪಂಬಲದೇನಿಂ ನಿನಗುಂಟೆ 
ನಿನ್ನನುಜರಂ ಕಂಡೆಂತುಮೇನೆನ್ನ ತೋಳ್ವಲೆಯೊಳ್‌ ಸಿಲ್ಕಿದೆಯೆಂದು ಮೂದಲಿಪುದುಂ 
(ಪಂಪಭಾ. ೧೨-೧೪೬); ಇದಆ ಬಲೆಯೊಳ್‌ ಸಿಲ್ಕವೇಡ (ಪಂಚತಂ. ೨೩೩-೬); 
ಮಾಕಂದಮಹೀಜದ ಮಧುರಫಲವನಾನಂದದಿ ಕಂಡಾಯೆಡೆಗೆಯ್ದುತ್ತಲ್ಲಿಯ ಬಲೆಯೊಳೆ 
ಸಿಲ್ಕಿ (ಜಯಕಾ. ೨-೩೩). ೨. ತೊಡಕಿಕೊಳ್ಳು; ತೊಡರಿಕೊಳ್ಳು: ಉಜುವ 
ಕಾಳ್ಗಿಚ್ಚಿನೊಳು ಸಿಲ್ಕಿದ ಗಟ್‌ ನೇೆಯದಂಚೆಯವೊಲಾದರು . . . ಶೋಕೋದ್ರೇಕ 
ಪರವಶರು (ಸಾನಂಚ. ೭-೪೨); ಅವನಂ ನೋಳು ಸುರುಚಿರಪಲ್ಲವಪಾಣಿಯ ತನುತನು 
ಪಿರಿದುಂ ನಡುಗಿ ಮನೋಹರಮಾದುದು ಪರಿವೊನಲೊಳ್ಳಿಲ್ಕಿದ ನವಮೋಹನಲತೆ 
ಕಂಪಿಸುವಂತೆ (ಜಯಕಾ. ೪-೨೦). ೩. ದೊರಕು; ಲಭಿಸು; ಲಭ್ಯವಾಗು: 
ಪಿಂಜರಿವಟ್ಟಲೊಳ್ಮಿ ಜುಪ ಸೀಧುವನೀಂಟುತೆ ನೋಡಲಲ್ಲಿ ಮೇಣ್ಮಂಜುಮುಖೇಂದು 
ಬಿಂಬಿಸೆ ಸುಧಾರುಚಿ ಸಿಲ್ಕಿದನೆಂದು ನೋಟ್ಪ ತಕ್ಕಂಜದಳಾಕ್ಸಿಯಂ . . . ಜಜೌ್‌ದು (ಉದ್ಭಟ. 
೫-೭೮); ಕಕ್ಕಸವೇಡನೋರ್ವನುಲೆ ಬೇಂಟೆಯನಾಡಲೊಡಂ ಪುಡುಂಕಿ ಬಲ್‌ಪಕ್ಕಿಗಳಂದು 
ಸಿಲ್ಕಿದವು (ಹಮ್ಮಾರ. ೪-೬೨). ೪. ವಶವಾಗು; ಅಧೀನಕ್ಕೊಳಪಡು : ಮಿಧಿಳಾಪತಿ 
ಸಿಲ್ಕಿದಂ . . . ಸೇನೆ ಪರೆದುದೆಣ್ಣೆಸೆಗಾಗಳ್‌ (ದಶಕು. ೨-೨೮). ೫. ಸಿಕ್ಕಿಬೀಳು; 
ಪತ್ತೆಯಾಗು: ಸಿಲ್ಕಿದೆ ಪೋ ಪೊಅಮಡು ಕೊಳದಿಂ ಸತ್ತೊಡಂ ಪುಟ್ಟ ನೀನೀಗಡೆ ದಲ್‌ 
ಕೊಂದಪ್ಪೆಂ (ಪಂಪಭಾ. ೧೩-೭೮). ೬. ಎಟುಕು; ನಿಲುಕು: ಇಡೆ ತಿರುಗುತ್ತೆ ಬರ್ಪ 
ಬಡಿಕೋಲೊಳೆ ಸಿಲ್ಕುತೆ ಸಿಲ್ಕದಾ ಮೊಲಂ ಗಿಡುಗಳೊಳೋಡಿ ಪೊಕ್ಕ ಪದದೊಳ್‌ (ಗಿಂಕ. 
೧-೮೮); ಪಿಡಿವ ತಳಕ್ಕೆ ಸಿಲ್ಕುತುಮಮರ್ಚಿದೊಡಂ ನುಸುಳುತ್ತುಂ . 
ಚಮರೀಮೃಗಶಾಬಮಿಂತು ಸಂಗಡಿಯೊಳೆ ಪೋಗೆವೋಗೆ ಬಲೌಯಂ ಬಿಡದೈದುತುಮಿರ್ದಂ 
(ಕುಸುಮಾ. ೭-80). ೭. ಸೇರು; ಕೂಡು: ನೀಳನೀರಜವನಂಗಳ ಚೆಲ್ವುಗಳೆಂಬುವಾ 
ಲತಾಂಗಿಯ ಕಡೆಗಣ್ಣ ಬೆಳ್ಳುಗಳ ಸಿಲ್ಕಿದ ಸಿಲ್ಕಿನ ಸಿಲ್ಕಿವಲ್ಲವೇ (ಪಂಪಭಾ. ೪-೭೦); ತಕ್ಕು 
ಕಡಂಗಿದಚ್ಚಸವಿನೋಟಕೆ ಸಿಲ್ಕಿದ ದಿಟ್ಟಿ ಮೂರ್ಛೆಗೊಲ್ಹಿಕ್ಕುವ ಚೇತನಂ . . . ಒಪ್ಪೆ 

ಶಿವೆಯಂ ನಲಿದರ್ಚಿಸುತೊಪ್ಪಿದಂ ನೃಪಂ (ಉದ್ಬಟ. ೪-೩); ನಿಮಿರ್ದುವು . . . 

ಸಮದೃಷ್ಟಿಯಾಗಿ ಸಿಲ್ಕಿದುವೆಮೆಯಿಕ್ಕಲ್ಮಜ್‌ದುವವಳ ಧವಳಕಟಾಕ್ಷಂ (ಶಮದ. 


ಹ ಸತಾ ಸಾಜ ಫ ಭಾಷಾ ESN 


10 


15 


35 


೨೨೫ ಪ್ರಯೋ). ಆ. ಚುಚ್ಚಿಕೊಳ್ಳು; ನಾಟು; ಒಳಸೇರು: ಅಡಿಯಲ್ಲಿ ಸಿಲ್ಕಿದ [45 


ಮುಳ್ಗಳಂ ನಿಲ್ಲದೊತ್ತಿ ಪುಳುಂಬಿನಿಂ ಕಳೆಯುತ್ತೆ . .. ಆರಣ್ಯಸಂಚರನೊಪ್ಪಿದಂ (ಉದ್ಬಟ. 


೮೫೫೨ 


ಸಿಲ್ಕ 


೪-೧೨೦). ಸಿಕ್ಕು : ೧. ಸಿಕ್ಕಿದೆರಲೆಯಂತೆ ಪಲ್ಲ ಸಂದಿಯಡಕೆಯಂತೆ (ಧರ್ಮಾಮ್ಯ. ೯-೨೩); 
ಬಹುಕಾಂಕ್ಷೆಯೊಳು ಸಿಕ್ಕಿ[ಪಾಠಾಂ. ಲ್ಮಿ)ದಂತಿರಬೇಕು ನಿಃಸ್ಪೃಹನಾಗಬೇಕೆದೆಯೊಳಗೆ 
(ಭರಚ. ೨-೯); ರೊಕ್ಕಗಳಿಲ್ಲ ಮೋಹಕ್ಕೆ ನಾ ಸಿಕ್ಕಿ ದಕ್ಕಿದೆ ನಿನಗೆ (ಕಂನಎ. ೨-೧೦೫). 
೨. ಘನವಿಟಪಕೋಟಿಯೊಳ್‌ ಸಿಕ್ಕಿ![ಪಾಠಾಂ. ಸಿಲ್ಕಿ) ನಿಂದ ತಾರಗೆಗಳೆಲರಿನುದಿರ್ದಪು 
ವಿಳೆಗೆಂಬಿನೆಗಂ. .. ಬಿರಿದ ಬಿದಿರ ಮುತ್ತುಗಳುಗುಗುಂ (ವರ್ಧಪು. ೧೦-೪೨); ಮೃಡನಣಿದು 
ನಗುತೊತ್ತಲಾ ಗಿರಿಯಡಿಯಲೇ ಕೈಸಿಕ್ಕಿಯಜ ನಡನಡುಗಲೊದಟ್‌ದನವನು 
ವರುಷಸಹಸ್ರಪರಿಯಂತ (ತೊರರಾ. ೧-೮-೩೨). ೩. ಸಿಕ್ಕಿತೇ ನಮಗೀಗಲಡವಿಯ ಮೆಕ್ಕಲು 
(ಸಂಭಪ. ೭-೩೭); ಈ ಹವ್ಕಾಸದಿಂದಲೇ ರಾಯರಿಗೆ "ಚಾಕ್ಲೇಟು ಕಾಕಾ' ಎಂಬ ಬಿರುದು 
ಸಿಕ್ಕಿತು (ಕಂಬಹು. ೧೨೧); ದೂರದ ನೀರು ದಾರೀಲಿ ಸಿಕ್ಕೀತೆ? (ಗಾದೆ). ೪. ಸಿಕ್ಕಿದ ಕಳ್ಳನಂತೆ 
ಪಲವೆಂ ನೆನೆಯುತ್ತುಂ (ಧರ್ಮಾಮ್ಮ. ೧-೧೪೪); ಹಕ್ಕಲಾದುದು ನಮ್ಮ ಬಲ ಶಿಶು ಸಿಕ್ಕನಿನ್ನೂ 
ಪಾಂಡವರ ಪುಣ್ಯಕ್ಕೆ ಸರಿಯಿಲ್ಲೆನುತ ಕೌರವರಾಯ ಗರ್ಜಿಸಿದ (ಕುವ್ಮಾದ್ರೋ. ೫-೮೦); ಓಡಿ 
ಸಿಕ್ಕಬೇಡ, ಆಡಿ ತಪ್ಪಬೇಡ (ನತಿಟಂ. ೪, ೧೬). ೫. ಮೊನ್ನೆ ಅವರ ಮನೆಯಲ್ಲಿ ಕದ್ದ ಕಳ್ಳ 
ಸಿಕ್ಕಿದ್ದಾನೆ (ರೂಢಿ). ಓ, ಕಂಡುದ ಹಿಡಿಯಲೊಲ್ಲದೆ ಕಾಣದುದನಲಸಿ ಹಿಡಿದಹೆನೆಂದಡೆ 
ಸಿಕ್ಕದೆಂಬ ಬಳಲಿಕೆಯ ನೋಡಾ (ಅವಚಂ. ಕ. ೨೪-೫೧); ಆ ಎತ್ತರದ ರೆಂಬೆಯಲ್ಲಿರುವ 
ಹೂವು ಕೈಗೆ ಸಿಕ್ಕುವುದಿಲ್ಲ (ರೂಢ). ೯. ಈಡಾಗು; ಗುರಿಯಾಗು: ಈ ಮಹಾಸ್ತ್ರಕೆ 
ಸಿಕ್ಕಿದೆವೆಯೆಂದೊಅಲಿತರಿಸೇನೆ (ಕುವ್ಮಾದ್ರೋ. ೧೯-೩೪); ಲಾಗಿಸಿ ನಭಕುಪ್ಪರಿಸುವ 
ಬಂದಿದಿರಾಗಿ ನಿಲ್ಲುವ ಭೂತದಂತೆ ತಾಗುವ ಶಸ್ತ್ರಕೆ ಸಿಕ್ಕದೆ ಬಯಲಾಗಿ ತಾಗಿ ಗರ್ಜಿಪ 
ಸಿಂಹದಂತೆ (ಮೋಹತ. ೧೧-೬೮). ೧೦, ಭೇಟಿಯಾಗು; ಸಂಧಿಸು : ನೀವು ನಿಲ್ದಾಣದ 
ಹತ್ತಿರ ಸಿಕ್ಕಿದ್ದಿರೆಂದು ಭಾಸ್ಕರನೂ ಹೇಳಿದ್ದ (ಕಮನೆ. ೧೫೦). ೧೧. (7) : ತಂಡತಂಡದೆ 
ಕೃಷ್ಣನಗರಿಯೊಳ್‌ ಚಲಿಸುವ ಮಂಡಳಿಕರ ಕಾಲ ಕಡಗ ಪೆಂಡೆಯ ತಾಟಾಡಿ ಸಿಡಿದ 
ರತ್ನಗಳ ಕೈದಂಡೆಯೊಳ್‌ ಸಿಕ್ಕಿ ಬಾಚುವರು (ಮೋಹತ. ೩-೬೧). ಸಿಗು : ೧. ಶ್ರಿಕೂಟಗಳ 
ತಿರುಗಣಿಯಲ್ಲಿ ನನ್ನ ಅಂತರಾತ್ಮವು ಸಿಕ್ಕು ಹೊಯ್ದಾಡಹತ್ತಿತ್ತು (ಮುಂಗಾಪು. ೪೨); ಈ 
ಆಸೆಗಳ ಕಾಮನೆಗಳ ಜಾಲದಲ್ಲಿ ಸಿಕ್ಕ ಮಾನವ ಸತ್ವರಜತಮೋಗುಣಗಳ 
ಕೈಗೊಂಬೆಯಾಗುತ್ತಾನೆ (ಧರ್ಮಸಾ. ೧೩೧). ೩. ಸೊನ್ನಗಾರಗೆ ಶುದ್ಧಭಂಗಾರ ದೊರೆಯೆ 
ಸಂಪನ್ನಚಿತ್ರಕಗೆ ಸುಂದರಗಾತ್ರ ಸಿಗಲು ಎಸಗದಿರ್ದಪರೆ 
ನಗವನಾಕಾರನಿಸ್ಸಂಗಮಾಲಾಕೃತಿಗಳ (ಪರಶು. ೧-೨೦); ಸಿಕ್ಕ ಬೇಟೆಯನ್ನು ಎಲ್ಲರೂ 
ಸರಿಯಾಗಿ ಹಂಚಿಕೊಳ್ಳಬೇಕು (ಮುಂಬಯಿ. ೪-೧೦); ಇಂಥವರು ಜಗತ್ತೇ ಸುತ್ತಿ ಬಂದರೂ 
ಸಿಗಲಾರರು (ಭಾರತಿ. ೫೩). ೬. ಸಂಗಡಿಯನ್ನು . . . ಆ ಹುಡುಗನ ಕೈಗೆ . .. ಸಿಗುವ 
ಹಾಗೆ ಹೊಳೆಯಲ್ಲಿ ತೇಲಿಬಿಟ್ಟನು (ಮುಂಬಯಿ. ೪-೩೮); ಮೇಲಿನ ರೆಂಬೆಯಲ್ಲಿರುವ 
ಹೂವು ನನ್ನ ಕೈಗೆ ಸಿಗುತ್ತಿಲ್ಲ (ರೂಢಿ). ೧೦. ರಜೆಯ ಮೇಲಿರುವುದರಿಂದ ಇಂದು ಅವರು 
ಕಚೇರಿಯಲ್ಲಿ ಸಿಗುವುದಿಲ್ಲ (ರೂಢಿ). ಸಿರ್ಕು, : ೧. ""ಸಿರ್ಕು. ಸಿಲ್ಕು - ಪ್ರತಿಬಂಧೇ'' 
(ಶಮಧಾ); ಸೊರ್ಕಿ ಶರೀರ ನಾರಿ ಧನವೆನ್ನವೆವೆಂದವರಲ್ಲಿ ಕಣ್ಮನಂ ಸಿರ್ಕಿ ವಿವೇಕಿಗಳ್ನುಡಿದ 
ಧರ್ಮಮನೊಲ್ಲದೆ . . . ಅಂತಕನೊಯ್ವ ಕಾಲದೊಳ್‌ ಮರ್ಕಟನಂತೆ ಪಲ್ಲಿರಿವರು 
(ನೀತಿಸಾ. ೯೮೮). ೨. ನಳಿನೀಸಂಪತ್ತಿಸೂತಂ ಪೆಜಗುಡುಗೆ ಹಯಂ ಜಾಜಿ ತೋಳ್ಪಾಲ್‌ 
ತೇರ್‌ವ್ಯಾಕುಳ ಚಕ್ರಂ ಸಿರ್ಕೆ ಶೃಂಗಾಗ್ರದಿನಿಟ್‌ವೆಡೆಯೊಳ್‌ ಪದ್ಮಿನೀಕೋಶದೇಶಾವಳಿಯಂ 
ಕೈಕೊಂಡು ಬೆಂಬತ್ತಿಸೆ (ಅನಂಪು. ೭-೬೨). ಹಿಲುಕ್ಕು : ೧. ಮಾಯದ ಸಂಸಾರದಲ್ಲಿ 
ಸಿಲುಕಿದೆನು ಎನ್ನ ದೇವ . . . ನಿಮ್ಮ ಹೊದ್ದುವಂತೆ ಮಾಡಾ ನಿಮ್ಮ ಧರ್ಮ (ಮಹಾದೇ. 
ಬ. ೧೪-೧೩); ಸಿಲುಕುವುವು ಮೃಗಪಕ್ಷಿ ಹೂಡಿದ ಬಲೆಗಳಲಿ ಕಾಡಾನೆ ಬೀಸಿದ ಬಲೆಯ 
ಕೊಂಬುದೆ (ಕುವ್ಕಾಕ. ೧೩-೧೪). ೨. ಮರದ ತುದಿಗೊಂಬುಗಳೊಳ್‌ ಪೊಳೆವುವು ಸಿಲುಕಿದ 
ತಾರಾವಳಿಗಳಿವೆನೆ ತೊಳಗಿ ಮೊಳೆವ ಕುಸುಮಾವಳಿಗಳ್‌ (ಕಾದಂವೂ. ೯೪); ರಿಪುಭಟ 
ನಿವಹಮಧ್ಯದೊಳೀತ ಸಿಲುಕಿದನು (ಕುವ್ಮಾದ್ರೋ. ೧೧-೧೭); ಮುಗಿಲ ಪೇರಲೆಗಳೊತ್ತಾಟ 
ದೊಳು ಸೆರೆ ಸಿಲುಕಿ ಚಂದಿರನ ಕಿರುನಗೆಯು ಮಾಯವಾಗುತಲಿರಲು (ಕಎಕಾ. ೨೮-೬). 
೩. ನೋಡುತರೆ ಕಾಣಬರುತ್ತಿದೆ ಮುಟ್ಟುವರೆ ಕೈಗೆ ಸಿಲುಕದು (ಅವಚಂ. ೧೬೬-೭೦೦): 
ಇವಳು ಬಹುವಿಧಪುಣ್ಮಶಕ್ತಿಯೊಳೆವಗೆ ಸಿಲುಕಿದಳಿಂದು (ಕುವ್ಕಾಸ. ೧೫-೯); ಸ್ತುತಿಗೆ 
ಸಿಲುಕದ ಅಪ್ರತಿಮ(ಮಹಾ)ಮಹಿಮ ನೀನೆ (ಪುರಂದ. ೨-೨೬-೩). ೪. ದ್ರೋಣಂಗರಸ 
ಸಿಲುಕಿದನೆಂದು ಬಗೆದ್ಕೆ ಮರುಳೆ ಮುರವೈರಿಯ ಕಟಾಕ್ಷದ ಕಾಹು ಘನವೆಂದ 


ಸಿಲ್ಕ್ಮು 


(ಕುವ್ಕಾದ್ರೋ. ೨-೬೪); ಈ ಸೂಳೆ ವಿನ್ನಣದೋಚ್‌ ಸಿಲುಕಿದನು (ಸಾಳ್ವಭಾ. ೧೭-೨೬); 
ನಾನು ಚಂದ್ರಗುಪ್ತನಿಗೆ ಸಿಲುಕಿದರೆ ಏನು ಮಾಡುವನೋ? (ಮುದ್ರಾಮಂ. ೧೬೭). 
೫. ಸಂಭೋಗದಲಿ ಸಿಲುಕಿದನಿಂದ್ರನಾತನ ಸದೆದುದೀ ಮುನಿಶಾಪ ರೂಪಾಯ್ತಂಗ 
ವಬಲೆಯರ (ತೂರರಾ ೧-೧೨-೧೭). ಹ. ಆಕಾರ ನಿರಾಕಾರವ ನುಂಗಿ ಬಯಲು 
ಸಮಾಧಿಯಲ್ಲಿ ಸಿಲುಕಿತ್ತು ನೋಡಾ (ಅವಚಂ. ೧೬೬-೭೫೦); ಚಿತ್ತವೆನಗೊಬ್ಬನಲಿ 
ಸಿಲುಕಿತು ಮರಳಿಪೊಡೆ ಕಮಲಾಕ್ಷಗಳವಲ್ಲ (ನಳಚ. ೩-೩೩). ೯. ಪಾರ್ಥನ ಸರಳ 
ಚೂಣಿಗೆ ಸಿಲುಕಿದೆನು ಪರಿಹರಿಸಿ ನೀವು (ಕುವ್ಮಾಧೀ. ೧೦-೬); ನಾನು ನಿರಪರಾಧಿ 
ಯಾದರೂ ಸುಳ್ಳುಅಪವಾದಕ್ಕೆ ಸಿಲುಕಿದ್ದೇನಾದರೂ ನಿಮ್ಮ ಕ್ರೂರಕೃತ್ಮವನ್ನು 
ಕ್ಷಮಿಸುತ್ತೇನೆ (ಪಾಶ್ನಾಪ. ೧೬). 
ಹಿಕ್ಕುಸಿಕ್ಕು, ಸಿಲುಕುಸಿಲುಕು , ಸಿಲ್ಕುಸಿಲ್ಕು (ದ್ವಿರುಕ್ತಿ) : ದಕ್ಷಿಣದ ಅರಸಂಗೆ 
ಸೊಕ್ಕಿನ ತುರುಕರು ಸಿಕ್ಕುಸಿಕ್ಕಳಿದು ಜಗವೆಲ್ಲ ವಶವಹುದು (ಸರ್ವಜ್ಞ. ೧೧೦೬); 
ನಾಭಿಯಿಂದ ಕೆಳಗೆ ವೇದನೆಯುಂಟಾಗಿ ಮೂತ್ರ ವಿವರ್ಣಗೂಡಿ ಸಿಕ್ಕಿಸಿಕ್ಕಿ ಮೂತ್ರ ಬಿಡುತ್ತ 
- ದಾಹವನೂ ಉಂಟುಮಾಡುವುದೊ ಅದೇ ಪಿತ್ತಾಧಿಕ್ಕವಾದ ಮೂತ್ರ 
ಕೃಚ್ಚ್ವವೆಂದರಿವುದು (ಸಕವೈ. ೩೭೦); ನೆರೆಯಿಲ್ಲ ಸಂಸಾರವಿಳಿದಂತೆ ಬಾವಿಯೊಳು 
ಸಿಲುಕಿಸಿಲುಕಿ ಭ್ರಮಿತನಾದೆ (ಪುರಂದ. ೧-೧೫೯-೧); ರುಧಿರಸ್ರೋತಂಗಳಂ ದಾಂಟಿದಾಂಟಿಭ 
ದೋರ್ನಿಲಲತಾಪ್ರತಾನವಿಪಿನವ್ರಾತಂಗಳೊಳ್ಳಿಲ್ಕಿಸಿಲ್ಕಿ ಭರಂಗೆಯ್ದುಜದೆಯ್ದಿ . . . 
ಕುರುಪ್ರಭು ಕಂಡಂ ಶರಜಾಲಜರ್ಜರಿತಗಾತ್ರತ್ರಾಣನಂ ದ್ರೋಣನಂ (ಗದಾಯು. ೪-೪೭). 
ಸಿಕ್ಕಿಕೊಳ್‌, ಸಿಕ್ಕಿಕೊಳ್ಳು ಎ. ೧. ಸಿಕ್ಕಿಬೀಳು; ಸೆರೆಯಾಗು: ಎಲ್ಲಿ ನೋಡಿ 
ದೊಡಶ್ವಗಜರಥದೊಳಗಿರ್ದು ಚೆಲ್ಲಿದ ಕರುಳು ಕಾಲ್ವಲೆಗೆ ಬಲ್ಲಿದ ಚಮರಿಯ ಮಿಗ 
ಸಿಕ್ಕಿಕೊಂಡಂತೆ ರುಲ್ಲಿಯ ಕುದುರೆ ಬಿದ್ದಿಹುವು (ಮೋಹತ. ೪೦-೬೮). ೨. ಇಕ್ಕಟ್ಟಿನಲ್ಲಿ 
ಬೀಳು; ತೊಡಕಿಗೆ ಬೀಳು: ಕತೆ ಹೇಳಲು ಆರಂಭಿಸಿ ಈಗ ಪೇಚಿನಲ್ಲಿ 


ಸಿಕ್ಕಿಕೊಂಡಾಗಿದೆ (ಆಲಹೂ. ೩೩). ೩. ಒಳಹೊಗು; ಚುಚ್ಚಿಕೊಳ್ಳು: ಕಾಲಿನಲ್ಲಿ : 


ಸಿಕ್ಕಿಕೊಂಡಿದ್ದ ಮುಳ್ಳು ಹೊರಗೆ ಬರದೆ ಕೀವಾಗಿ ಗಾಯವಾಯಿತು (ರೂಢಿ). ಸಿಕ್ಕಿಬೀಳು 
= ೧. ಬಂಧಿಸಲ್ಪಡು; ಸೆರೆಯಾಗು: ನಾವೀಗ ಬೋನಿನಲ್ಲಿ ಸಿಕ್ಕಿಬದ್ದೆವು 
(ನಡೆದಾ. ॥. ೮೮೦). ೨. ಸಿಕ್ಕಿಹಾಕಿಕೊಳ್ಳು; ಪತ್ತೆಯಾಗು: ಬೆಳ್ಳಿ ಸಿಕ್ಕಿಬಿದ್ದ 
ಕಳ್ಳನಂತಾದಳು (ಕಾಲೂರ. ೫ ಕಥಾಸಾರ). ಸಿಕ್ಕಿಹಾಕಿಕೊಳ್ಳು ಎ ಸಿಕ್ಕಿಬೀಳು ೨: ಯಾರಿಗೂ 
ತಿಳಿಯದಂತೆ ಆತ ಕತ್ತಲಲ್ಲಿ ಮನೆ ಬಿಟ್ಟು ಹೊರಡುವಾಗ ನಾಯಿಯ ಬಗುಳುವಿಕೆಯಿಂದ 
ಸಿಕ್ಕಿಹಾಕಿಕೊಂಡನು (ರೂಢಿ). ಸಿಕ್ಕುಹಾಕು * ವಶವಾಗುವಂತೆ ಮಾಡು : ಕಳ್ಳರ ಕೈಗೆ 
ಸಿಕ್ಕುಹಾಕಿ ಹೋದೆಯೇನೋ ಎಂದು ಅರಚಿದಳು (ದೇವೀಚೌ. ೪೦). 
(ದೇ. ॥ ತಮಿ. ಚಿಜ್ಮು, ಚಿಕ್ಕು; ಮಲ. ತೆಲು. ಚಿಕ್ಕು; ತುಳು. ಶಿಕ್ಕು, 
ಸಿಕ್ಕು, ಸಿಕ್ಕಾವು, ಸಿಲ್ಕು; ಕೊಡ. ಚಿಕ್ಕ್‌; ಕೋತ. ಚಿಕ್‌; ಕೋಲಾ. ಸಿಕ್‌) 
ಸಿಲ್ಕು, ಸಿಕ್ಕು, ಸಿರ್ಕು, ಸಿಲುಕ್ಕು (ನಾ). ೧. ಬಂಧನ; ಸೆರೆ: ನೀಳನೀರಜ 
ವನಂಗಳ ಚೆಲ್ಬುಗಳೆಂಬುವಾ ಲತಾಂಗಿಯ ಕಡೆಗಣ್ಣ ಬೆಳ್ಬುಗಳ ಸಿಲ್ಮಿದ ಸಿಲ್ಕಿನ ಸಿಲ್ಮಿವಲ್ಲವೇ 
(ಪಂಪಭಾ. ೪-೭೦); ನೀನಾರ್ಗೆ . . . ನಿನಗಿಂತೆಂತಾಯ್ತಾ ನಾಗಪಾಶಬಂಧ ವಿಧಾನದ ಬಲು 
ಸಿಲ್ಕು (ಪುಷ್ಪಪು. ೫-೧೧೨). ೨. ಸೆರೆಯಾದ ವಸ್ತು ಮುಂತಾದುವು; ಬಂಧನ 
ಕ್ಕೊಳಗಾದುದು: ನೀಳನೀರಜವನಂಗಳ ಚೆಲ್ಬುಗಳೆಂಬುವಾ ಲತಾಂಗಿಯ ಕಡೆಗಣ್ಣ 
ಬೆಳ್ಳುಗಳ ಸಿಲ್ಮಿದ ಸಿಲ್ಮಿನ ಸಿಲ್ಕಿವಲ್ಲವೇ (ಪಂಪಭಾ. ೪-೭೦). ೩. ಗೊಂದಲ; ತೊಡಕು; 
ತೊಡರು: ಎಲ್ಲಂಗಮೆಲ್ಲ ಧನಮುಮನೆಲ್ಲೆಡೆಯೊಳಮೆಲ್ಲ ತೆಅದೊಳಂ ಕುಡುಗೆಮ 
ಸಿಲ್ಕಿ (ಪಾಕಾಂ. ರ್ಕೆ,ಕೈ]ಲ್ಲದೆ ಬವರದೊಳೇಂ ಗಳ ಗೆಲ್ಲಂಗುಡದಿರ್ಕೆ ಪೊಣರ್ದೊಡಾರ್ಗಂ 


೮೫೫೩ 


10 


ಗಂಡಂ (ಕಾವ್ಯಾವ. ೨೫೩); ಬಲೈವೆತ್ತಾ ಪೂರ್ವೆಯೆಂದರೆಷ್ಟೆಂಬುದ ಸಿಲ್ಕಾಗದಂತೆ "401 
ಪೇಳುವೆನು (ಭರಚ. ೭೬-೭). ೪. ಅಡ್ಡಿ; ತಡೆ; ನಿರ್ಬಂಧ: ಬರೆ ಮೂತ್ರ! | ಸಿಲ್ಕ್ಯು (ನಾ). ರೇಷ್ಮೆ : ಹಬ್ಬದ ಪ್ರಯುಕ್ತ ಖಾದಿ ಮತ್ತು ಸಿಲ್ಕಿನ ಬಟ್ಟೆಗಳ ಮೇಲೆ 


ಪುರೀಷದ ಸಿಲ್ಕಿ[ಪಾಕಾಂ. ಕ್ಕಿರೆ ಬೀಲ್ಲುಂ ವಾಜಿ ವಿಗತಜೀವಿತನಕ್ಕುಂ (ಅಶ್ವಶಾ. ೬-೪೫). 
೫. ಮಾನು ಮುಂತಾದುವನ್ನು ಸೆರೆಹಿಡಿಯುವ ಬಲೆ, ಗಾಳ ಮುಂತಾದ 
ಸಾಧನ: ಕಾಡೊಡೆಯಂ ತೋಡಿಲ್ಲದ ತೊರ್‌ವೇಂಟೆಯಾಡಲೆಳಸುತಿಲ್‌ ಗೂಳಿ 
ಹಂಜರಗೂಳಿಡುಗಾಣಂ ಸೊರ್ಕು ಸಿಲ್ಕುರಿಲ್‌ . 
(ರಾಜಶೇ. ೫-೧೧೪ ವು. ೬. ಅಗಡುತನ; ತುಂಟತನ: "ಸಿಲ್ಕುಗುದುರೆ' ಪರಾ. 


. * ಸೂಸುಗೂಳ್ಗಳೆಂಬಿವಂ ಕೊಂಡು |46 


ಸಿಲ್ಕುಗುದುರೆ 


ಸಿಕ್ಕು : ೩. ಶರಣರ ಚರಣದ ರಜದೊಳು ಸರಳಿಸಿ ನೆಗೆದುರುಳಿ ಹೊರಳಿ ಹೊಂಗುವ 
ಸುಖಮಂ ಕರುಣಿಸಿ ಮಿಕ್ಕಿನ ಸಿಕ್ಕಿನ ವರಗಳನೊಲ್ಲೆ0 (ಶಂಕಕಂ. ೨೫-೯೮); ಉದಯದಲಿ 
ದೀಕ್ಷಿತರು ಕೋಣೆಯೊಳಗಡೆ ಕುಳಿತು ಸೂತ್ರದಾವುದೊ ಒಂದು ಸಿಕ್ಕ ಬಿಡಿಸಿ ಅರ್ಥವ 
ಬರಸುತಿಹರು (ಸುನೀತ. ೧೦-೧೪); ಒಟ್ಟಿನಲ್ಲಿ ಗ್ರಾಮದ ಎಲ್ಲಾ ಸಿಕ್ಕುಗಳೂ ಆಗ 
ಶೀರ್ಮಾನವಾಗಿಬಿಡುತ್ತಿದ್ದವು (ಗರುದಾ. ೮೮). ೪. ಸೊಕ್ಕಿದುರುಮಾನುಗಳ 
ಗಂಟಲೊಳಕ್ಕಿದವಲಾ ಗಾಣ ಗಂಟಲ ಸಿಕ್ಕ ಬಿಡಿಸಿದೆ ಗರುವೆ ನೀನು "ಗುಮ್ಮನ. (೫: ೪೫); 
ಸೂತಜನ ರಢದ ಗಾಲಿಗೆ ಸಿಕ್ಕ[ಪಾಕಾ. ಲೃ)ನಿಕ್ಕಿದ ಮಹೀತಳದೊಳೆಡರಿಲ್ಲಿಎಂಗೆ 
(ಜೈಮಿಭಾ. ೨೭-೪೨). ೭. ತೊಂದರೆ; ಕ್ಲೇಶ; ಕಷ್ಟ: ಸಿಕ್ಕು ರೋಗಾದಿಗಳು 
ಹೊದ್ದದ ಉತ್ಕಟದ ವರವೀಯಬೇಕು (ಕೌಶಿರಾ. ೪೪-೩೪); ಕಪಿಲೆಯೊಂದು . . . 
ಕಲೆಯಲ್ಲೆ ಬರೆ ಕಜುವಿಗಂ ಮೊಲೆಯ ಕೊಡದೆ ಒದೆವುತಿರೆಯುರನುಂಡುದೊ ಮನೆಯ 
ದೇವರಿಂದಿದಕೆ ಸಿಕ್ಕಾದುದೋ . . . ಎಂದು ತಮ್ಮೊಳು ಚಿಂತಿಸುತ್ತ (ಸಿದ್ದೇಪು ೯-೩೭); 
ಹೆಣ್ಣುಕೊಡದಿದ್ರೆ ಸಿಕ್ಕಿಲ್ಲ ತಮ್ಮಯ್ಯ ನಿನ್ನೂರ ಮೇಲೆ ಬರುತೀನೋ (ಹುಟ್ಟಿಹ. ೧೦೧). 
೮. ಕೂದಲು , ದಾರ ಮುಂತಾದುವು ಗಂಟುಗಂಟಾಗಿರುವುದು ,- 
ಗೋಜಲಾಗಿರುವುದು: ಉರಿವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕ ಬಿಡಿಸುವಂತೆ 
. ಕೂಡಲಸಂಗನ ಶರಣರೊಡನೆ ಮಲಟ್‌ೌದು ಸರಸವಾಡಿದರೆ (ಬಸವ. ೬೬೧ ಆ); 
ಕಚಗಳ ಸಿಕ್ಕ ಬಿಡಿಸುತೆಣೆಗಂಟಿಕ್ಕಿ . . . ಅಂಗನೆಯರೊಪ್ಪಿದರು (ಕಂನವಿ. ೫ ೫೪); 
ಮಲಗಿದ್ದಾಗ ಅದರ ತಲೆಯ ಸಿಕ್ಕು ತೆಗೆದು ಬಾಚಬೇಕೆಂದು ಅಪ್ಪಣೆ ಮಾಡಿತ್ತು 
(ಪಂಚಾಮೃ. ೧೦೧). ಸಿರು : ೧. ಶ್ರುತದೊಳ್‌ ತಗುಳ್ತ್ಡ ಕಡುಚಿಂತೆ ದುರ್ವಾಜಿಗಳೊಳೆ 
ತೊಡರ್ವ ಸಿರ್ಕು ನೆಗಟ್ಟ ಕರಿಗಳೊಳೆ ಪಿಡಿಕುತ್ತು ವರಭೂಪಣಂಗಳೊಳೆ ಮುತ್ತು 
(ಬಂಹರಿ. ೧-೧೯ ರಗಳೆ). ೩. ಕಸವರಮೆತ್ತನಂತಗುಣಮೆತ್ತ ಕಳತ್ರದ ಸಿರ್ಕಿದೆತ್ತ 
ನಿನ್ನಸದೃಶರೂಪದೂರ್ದ್ವಗತಿಭಾವವಿದೆತ್ತ (ಜೀವಸಂ. ೭೬-೩೧); ಈ ಶಾಸನದ 
ರಾಯಸವನ್ನೋದಿದಷ್ಟರಿಂದ ಈ ಸಿರ್ಕಿನ ಕಪ್ಪಸನ್ನಿಗೆ ತಗುವ ಪ್ರತೀಕಾರವನ್ನೊಡ್ಡಿ 
ಗೆಲ್ಲಲಾಗುವುದೇನು? (ಮಂತ್ರಶ. ೧೪-೧). ಪ. ಚಿತ್ರಭಾನುಸಂವತ್ತರದೊಳ್‌ ಸಿರ್ಕಿಲ್ಲ 
ಪ್ರಚೆಗೆ ಶುಭದಂ (ಅಟ್ಟಿಮ. ೭-೯). ಸಿಲುಕ್ಕು : ೨. ಬಾಟೆಯ ಗುದಿ ಬಲಗಯ್ಕೊಳ್‌ 
ಬಾಟೆಯ ಗೊನೆ ಪೆಗಲೊಳೊಪ್ರೆ ಹಕ್ಕಿಯ ಸಿಲುಕಂ ತೋಳ ಮೊದಲೆತ್ತಿ ಬರುತಿರೆ 
ಬಾಳೆಯ ಕಯ್‌ ಪಿಡಿದು ವನಚರಂ ನಡೆತಂದರಿ (ಸೂಕ್ತಿಸು. ೩-೧೭೧). 
ಸಿಕ್ಕುಸಿಕ್ಕು (ದ್ವಿರುಕ್ತಿ) : ಪಾಶ್ಚಾತ್ಮವಿದ್ವಾಂಸರು ಇಂಗ್ಲೀಷಿನಲ್ಲೂ ನಿರ್ದೆಶಿಸಿರು 
ವರೆಂದು ಹೇಳುವುದನ್ನು ಸಿಕ್ಕುಸಿಕ್ಕಾಗಿ ಮಾಡಿ ಬಿಡಿಸಲಾಗದ ಗಂಟಿನಂತೆ ಒಂದು 
ಒಗಟಾಗಿ ಮಾಡಿಟ್ಟರೆಂದು ಹೇಳಬಹುದು (ದ್ರಾಎಎ. ೪೨). ಸಿಕ್ಕುಬಿಡಿಸು ವ ದಾರ, 
ಕೂದಲು ಮೊದಲಾದುವುಗಳ ಗಂಟನ್ನು ಬಿಡಿಸು,- ಗೋಜಲನ್ನು 
ಬಿಡಿಸು: ಮನದ ತಲೆಯನು ಹಿಕ್ಕಿ ಸಿಕ್ಕು ಬಿಡಿಸಲು ಹೋದ ಹಣಿಗೆಯೇ ಮುರಿದಿಹುದು 
ಹೆಣಗಿ ಹೆಣಗಿ (ಕಲ್ಲೋಲ. ೬೩-೪). ಸಿಕ್ಕುಮಾಡು - ೧. ಗಂಟುಗಂಟಾಗುವಂತೆ 
ಮಾಡು; ಗೋಜಲಾಗಿಸು : ದಾರದ ಸಿಕ್ಕು ಬಡಿಸು ಎಂದು ಕೊಟ್ಟರೆ ಮತ್ತಷ್ಟು ಸಿಕ್ಕು 
ಮಾಡಿರುವೆಯಲ್ಲ? (ರಿ). ೨. ತೊಂದರೆಯನ್ನುಂಟುಮಾಡು , ಕ್ಲೇಶವನ್ನುಂಟು 
ಮಾಡು: ಎನ್ನಯ ಮಕ್ಕಳಿರ ನೀವಿಂದು ಬಂಧುಗಳೆಲ್ಲರನು ಕೊಂದು ಸಿಕ್ಕು 
ಮಾಡಿದಿರೆನ್ನೊಳು (ತಿಮ್ಮಸ್ತೀ. ೨-೭೩). ಸಿಲ್ಕಾದ ಕುದುರೆ ಎ ತುಂಟುಕುದುರೆ; 
ಅಗಡುಕುದುರೆ: ""ಸಿಲ್ಕಾದ ಕುದುರೆ ಸೂಕಳನೆನಿಕ್ಕುಂ'' (ಮಂಗರಾ. ೮೨-೧೫). 
(ದೇ. ॥ ತಮಿ. ಚಿಕ್ಕು, ಚಿಲುಕು, ಚಿಲುಕ್ಕು; ಮಲ. ಚಿಲುಕು; ತುಳು. ತಿಕ್ಕು, ಸಿಕ್ಕು; ತೆಲು. 
ಚಿಕ್ಕು, ಸಿಲುಗು, ಸಿಲುವು; ತೊದ. ಸಿಕ್‌] 
ಸಿಲ್ಮು "ಶಿಲುಕು' ನೋ. 
ರಿಯಾಯಿತಿ ಇದೆ (ರೂಢಿ). [< ಇಂ. Silk] 
ಸಿಲ್ಕುಗಾಣ್‌ (ಕ್ರಿ). ಸೆರೆಯಾಗು; ಬಂಧನಕ್ಕೊಳಗಾಗು: ಅಂಗಜಮಂತ್ರ 
ಸಿದ್ದಿವಡೆದಂತಿರೆ ಮಾಂಬೊಣರಾಗಿ ಬಾಳ ಜಾಳಂಗಳ ಸಿಲ್ಕುಗಂಡುವು ಕುಮಾರಿಯ ಕಣ್‌ 
(ಅರ್ಧನೇ. ೨-೩೫). [ಸಿಲ್ಕು 4- ಕಾಣ್‌) 
ಸಿಲ್ಕುಗುದುರೆ , ಸಿಲುಕುಗುದುರೆ (ನಾ). ತುಂಟುಕುದುರೆ; ವಿಗಡಾಶ್ವ: 


ಸಿಲ್ಕುವಳಿ 


ಅದೇನಂತಹ ಕಟ್ಟಾಯದಾತುರಕೆ, ಪ್ಲುತಪ್ರಯಾಣಕ್ಕೆ ಉರವಣಿಸುತ್ತಿರುವ 
ಸಿಲ್ಕುಗುದುರೆಯು.. . . ಕುಣಿದಾಡುತ್ತಿರುವಂತೆ? (ಮಂತ್ರಶ. ೭೩-೨೨). ಸಿಲುಕುಗುದುರೆ: 
““ಸೂಕಳನೆಂಬುದು ಸಿಲುಕುಗುದು[ಪಾಠಶಾಂ. ದಿ]ರೆ'' (ಹಲಾಯು. ೭೨-೨೮೬). 
[ಸಿಲ್ಕು + ಕುದುರೆ] 

ಸಿಲ್ಕುವಳಿ? (ಕ್ರಿ). ಗಟ್ಟಿಯಾಗಿ ದನಿಯೆತ್ತಿ ಕೂಗು (7) : ಎನ್ನ ಕೆಳೆಯನೊಳಗನಜ್‌ 
ದಪೆನೆಂದು ನಾಲ್ಕೈದು ಕೊರಲಂ ಸಿಲ್ಕುವಳಿದು (ಪಂಚತಂ. ೧೨೭-೫); ಪಲವುಂ ಸೂಟುಲಿದು 
ಪಲ್ಗರ್ಚಿ ಕಲ್ಲಸರದಿಂ ಸಿಲ್ಕುವಳಿದು ಮಾಣ್ಪುದುಂ (ಪಂಚತಂ. ೧೨೭-೧೨). (7 

ಸಿಲ್ಪಿ , ಶಿಲ್ಪಿ, ಸಿಲುಪಿ (ನಾ). ಊದುವ ಒಂದು ಬಗೆಯ ಸಾಧನ ಮತ್ತು 
ಅದರಿಂದ ಹೊರಡಿಸಬಹುದಾದ ಶಬ್ದ; ಸಿಳ್ಳು; ಸೀಟಿ: ಕಂದಕದಾರಿಯೊ 
ಳೋಡುತಲಿದೆ ಸಿಲ್ಪಿಯನೂದುತ ರೈಲು «ಕೋಗಿಲೆ. ೮೯-೨೨). ಶಿಲ್ಪಿ : ಬಂದೆಯಾ 
ಚೆಲುವಾ, ಬಾ ಆಂತ ಶಿಲ್ಪಿ ಹೊಡೆಯಿತು (ಚೆಂಗೂಲಿ. ೧೧೪). ಸಿಲುಪಿ : ರೈಲುಗಾಡಿ 
ಸಿಲುಪಿಯನ್ನು ಊದಿ ಹೊರಟುಬಿಟ್ಟಿದೆ (ನಿಬಂಧ. !, ೨೫೩). (7) 

ಸಿಲ್ಟಿನೀತೃಣ (ನಾ). ಒಂದು ಬಗೆಯ ಸಸ್ಕ: “ಶಿತಕ್ಷೇತ್ರಜಾ - ಸಿಲ್ಪಿನೀತೃಣ'' 
(ಓಪಧಿ. ೧೬೭). ಆ ಸಂ. ಶಿಲ್ಪಿನೀತೃಣ। 

ಸಿಲ್ಲಕು 'ಶಿಲುಕು' ನೋ. 

ಸಿಲ್ಲಪಯ್ಯ (ನಾ). ಒಬ್ಬಾತನ ಹೆಸರು: ಗೊಮ್ಮಲಯ್ಮನ ಭಾವಂ ಸಿಲ್ಲಪಯ್ಯಂ 
ತಪೋಧನರ್ಗಂ ಚಾ(ಛಾ)ತ್ರರ್ಗಂ . . . ನಾಲ್ಕು ಮಾವಿನ ಮರನ ಬಿಟ್ಟ 
(ಎಇ. 206೪111, ೩೫-೫೭; 1002). [ಸಿಲ್ಲಪ್ಪ 1% ಅಯ್ಕ,) 

ಸಿಲ್ಲಿಮಿಳ್ಳಿ "ಸಿಳ್ಳಿಮಿಳ್ಳಿ' ನೋ. 

ಸಿಲ್ಹ (ನಾ). ಒಂದು ಬಗೆಯ ಸುಗಂಧದ್ರವ್ಯ; ಲೋಬಾನ; ಹಾಲುಮಡ್ಡಿ: 
““ತುರುಷ್ಯಃ , ಪಿಂಡಕಃ , ಸಿಲ್ಹಃ, ಯಾವನಃ . . . ತದುಕಿನ ಮಡ್ಡಿ ಎಂಬ ಧೂಪದ 
ಹೆಸರುಗಳು'" (ಸಿದ್ಧಾಂತಿ. ೨೦೭). (ಸಂ.] 

ಸಿವ, ಚಿವ (ಗು). ೧. ಮಂಗಳಕರವಾದ: ಸುಸ್ವಾಗತ ಸಿವಸುಗ್ಗಿಗೆ ಮೊಗ್ಗುಗಳೀ 
ಲಗ್ಗೆಗೆ (ಮಾನಸ. ೧೦-೧೭). (ನಾ). ೨. ಶಿವ; ಈಶ್ವರ: ರುದ್ರಸಟಿಯರ ದೆಸಭಾಗದ 
ಮಹಾಮತ್ತಿಗೆ ಸಿವಪ್ರೀತವಾಗಿ ಮಾಡಿದ ಭಕ್ತಿ (ಎಕ. ೪ (೫9, ತಿರುಮ. ೨೦೧-೮; 1611). 
ಚಿವ : ೨. ""ಚಿವಂ[ಪಾಠಾಂ. ಮಂ ಶಿವಮೆನಲ್‌'' (ಕರ್ಣಾನಿ. ೭೧). [ಆ ಸಂ. ಶಿವ] 

ಸಿವಂಗಿ , ಶಿವಂಗ್ಕಿ, ಸಿವ್ವಂಗಿ (ನಾ). ಚಿರತೆಯ ಜಾತಿಗೆ ಸೇರಿದ ಒಂದು 
ಬಗೆಯ ಕ್ರೂರಪ್ರಾಣಿ: ಒಂದಾನೊಂದು ಸಿವಂಗಿಯು ಹೊಟ್ಟೆಗೆ ಏನಾದರೂ 
ಸಿಕ್ಕೀತೆ, ಬಾಯಿಗೆ ಹಾಕಿಕೊಂಡೇನೆ ಎಂದು ಕಾದುಕೊಂಡು ಕೂತಿತ್ತು (ಸುಮಚ. ೪೬); 
ಸಿವಂಗಿ ಹಾಗೆ ಸಿರ್‌ ಅನ್ನಬೇಡ (ಚಂದತೋ. ೧೪). ಶಿವಂಗ್ಮಿ : ಶಿವಂಗಿಗಳು ಕಡಹಗಳು 
ಕಾಡೆಮ್ಮೆಗಳು (ಸಿದ್ದಕಾ. ೬-೩೨); ಹುಲಿಯ ಚರ್ಮದಿಂದಲೂ ಶಿವಂಗಿಯ ಚರ್ಮ 
ದಿಂದಲೂ ರಥಗಳನ್ನು ಅಲಂಕರಿಸಿ (ಕೃವಾಉ. ೨೪೪). ಸಿವೃ೦ಗಿ : ಸಾಳುವ ಡೇಗೆ 

(ದೇ. ತಮಿ. ಚಿವಿಜ್ಕ್‌; ಮಲ. ಸಿವಿನ್ನಿ; 
ತೆಲು. ಸಿವಂಗಿ, ಸಿವ್ವಂಗಿ, ಚಿವಾಗಿ, ಚಿವ್ವಂಗಿ] 

ಸಿವಚೆಳ್ಳೆ (ನಾ). ಒಂದು ಬಗೆಯ ಸಸ್ಕ: ""ಲಘುಶೀಲಃ, ಲಘುಶೀತ -- ಈ 
ಯೆರಡುಂ ಸಿವಚೆಳ್ಳೆ'' (ಓಷಧಿ. ೧೪೨). (ಸಿವ, * ಚೆಳ್ಳೆ (ಆ ಸೆಳ್ಳ)) 

ಸಿವಟ "ಸೀವಟ್ಮ' ನೋ. 

ಸಿವಡ್ಮಿ "ಸಿವುಡು' ನೋ. 

ಸಿವಡ್ಮಿ, ಸಿವುಂಡಿ , ಸಿವುಡ್ಡಿ (ನಾ). ಲೆಕ್ಕದ ಪುಸ್ತಕ; ವಹಿ; ಕಿರ್ದಿ: ಕೌಂಕುಬ 
ಸಿವಡಿಯ ಕೆಲದಡಪದ ಪಿಡಿದ ಕೊಡೆಯ . . . ಅಕ್ಕರಿಗರುಂ ಬಳಸಿ ಬರೆ 
(ಲೀಲಾವ. ೯-೫೪ ವ); ಪ್ರರದ ಬಾಗಿಲ ಬೀಯಗಂಗಳನಿರಿಸಿ ಸಿವಡಿಯ ದಂಡಮುದ್ರೆಯ 
ನೊಪ್ಪಿಸಿದಂ (ಸಾನಂಚ. ೯-೯೯). ಸಿವುಂಡಿ : ಚನ್ನಾಗಿ ಬರದು ಸಿವುಂಡಿಯಾ 
ನಿರ್ನಯವಾಗಿರಿ[ಸಿ]ಸೂಂಡೂ ಲೆಕ್ಕವ ಮಜ್‌ೌಯದೇ ತನ್ನ ಗುಣವಲ್‌ತು ಹೇಳಲೂ 
ಮನ್ನಿಸುವನು ಶಾನುಭಾಗಾವುತ್ತಮನೆಂಬರು (ಗುಭಚ. ೧೭-೧೦೦). ಸಿವುಡಿ : ಸಿವುಡಿಯಿದು 
ಕರಣವಿದು ಮೇಲುಳ್ಳ ಸರ್ವಸ್ವವಿದು ನೋಡಿಕೋ ಮಹಾಪುರುಷ (ಹಚಕಾ. ೯-೪); 
ಎಸೆವ ಸಿವುಡಿಯಂ ದಂಡಮುದ್ರೆಯುಮನುರುತರದ ಬೀಯಗಮನುದ್ಮನ್ನಿಯೋಗಮ 


ಸಿವ್ಪಂಗಿಗಳು (ಅನಂರಾ. ೩-೩-೬). 


೮೫೫೪ ಸಿವಿಕೆ 


ನೆಲ್ಲವಂ ತರಿಸಿಯೊಪ್ಪಿಸಲೊಡಂ (ಪದ್ಮರಾ. ೬-೧೦೨); ಆ ಕಡೆಯ ಲೆಕ್ಟವೇನಾಯ್ತೆಂದು 
ಕೇಳ್ರೊಲು ವಿವೇಕದಿಂ ನುಡಿದು ಕರೆಸಲು ಸಿವುಡಿ ಸಹಿತ ಬರಲು (ಸಿಂಗಿರಾ. ೧೬-೨೭). 
(?) 


ಸಿವಡು "ಸಿವುಡು' ನೋ. 
4 | ಸಿವಡುಕಟ್ಟು "ಸಿವುಡುಗಟ್ಟು' ನೋ. 
| ಸಿವಡುಗಟ್ಟು "ಸಿವುಡುಗಟ್ಟು' ನೋ. 
| | ಸಿವದಿಡು (ಕ್ರಿ). "ಶಿವ ಶಿವ' ಎಂದು ದೇವರಲ್ಲಿ ಮೊರೆಯಿಡು; “ಶಿವಧೋ' 
| ಎಂದು ಕೂಗಿಕೊಳ್ಳು: ಪಲುಂಬಿ ಗೋಳಿಟ್ಟು ಆಲಿಟ್ಟು ಸಿವದಿಟ್ಟು ಮೊಜೆಯಿಟ್ಟು 
ಮೂರ್ಛಿಸುತ್ತೆ (ಬಸರ. ೪-೩೯); ಮಂದಿರಕ್ಕೆ ಮಂದಿರವೇ ಥರಗುಟ್ಟಿ ನಡುಗುವಂತೆ 
ಚೀರುವಳು . . . ಗೋಳಿಟ್ಟು ಸಿವದಿಟ್ಟು ಕೂಗುವಳು (ತುಂಗಭ. ೧೪೨). "ಶಿವದಿಡು' 
ಪರಾ. (ಆ ಶಿವಧೋ 4 ಇಡು] 
ಸಿವನಿ, ಶಿವನ್ನಿ (ನಾ). ಕುದುರೆಯ ಗುದಸ್ಥಾನದ ಕೆಳಭಾಗ: ಬಾಲದ 
ಮೊದಲೊಳು ತಿಕದೊಳುದರದೊಳುಂ ಸಿವನಿಯೊಳು ಕುದುರೆಗೆ ಸಿಳಿಯಾದೊಡೆ 
(ಅಶೃವೈ. ೪-೩೦). ಶಿವನ್ಮಿ : ಗುದದೊಳ್‌ ವೃಷಣದೊಳಂ . . . ಶಿವನಿಯೊಳಂ ಕುದಿರೆಗೆ 
ಸುಟ್‌ಯಾದೊಡೆ ಕೊಲ್ಲದೆ ಮಾಣ್ಗುಮೆ ರಣದೊಳಧಿಪನಂ ಮಾರ್ಗಣದೊಳ್‌ 
[ಆ ಸಂ. ಸೀವನೀ] 
ಸಿವನೆ , ಶಿವನೆ, ಸಿಂದೆ , ಸಿನ್ನೆ (ನಾ). ಭೂಮಿಯ ಒಂದು ಅಳತೆ: ವೊಂದು 
ಸಿವನೆ ಕೆಯಿ ಬೊಂಮೈೈಯನಾಯಕಂಗೆ ಮಂಬಳಿಯಾಗಿ ಬೀರರಸ ಕೊಟ್ಟದು 
(ಎಕ. ೪1, ಸಾಗರ. ೭೮-೧೦; 1268); ಒಂದು ಸಿವನೆ ಕಬುನಾಡ ಚಂಣವಡ್ಡಿಯಲೊಂದು 
ಸಿವನೆ ತಮ್ಮ ಕೋಟೆನಾಯ್ಕ ಕೊಟ್ಟುದು (ಮೈಅರಿ. ೧೯೩೧, ೬೬-೧೧; ಸು. 1300). ಶಿವನೆ : 
ಶಿವನೆಯ ಕಿಜುದೆಆೆ ಕುಜುಕುಳಾಯ ಒಳಗಾಗಿ ಕಾಹಂ ಪಡೆದು ಸುಖಸಂಖ್ಯೆಯಿನಿರೆ (ಎಕ. 
ul, ಸಾಗರ. ೮೦-೨೮; 1096); 'ಶಿವನೆ' ಎಂಬ ಅಳತೆಯು ಶಾಸನಗಳಲ್ಲಿ ದೊರಕುತ್ತದೆ 


15 


(ಅಶೃಶಾ. ೪-೩೦). 


(ಕಶಾಅ. ೩೯೪). ಸಿಂದೆ : ಸೊಡಳದೇವನ ಕೆಚೆಯ ಮೇಲೆ ಸಿಂನ್ಲೆ ೧ ಆ ಕೆಳಗಣ ಸರು 
ಸಿಂನ್ಲೆ ೧ (ಮೈಆರಿ. ೧೯೩೧, ೬೫-೧೦; 1303). ಸಿನ್ನೆ : ಧರ್ಮಕಾರ್ಯಕ್ಕೆ ಕೊಟ್ಟ 
ದೇವಸ್ವದ ವ್ರಿತ್ತಿಗಳಾವವೆಂದಡೆ ಪಡಹಳ್ಳಿಯ ಹರಳಿಯ ಸಿಂನೆ ೧ . . 

ಕಳವೆಗಾರಲ್ಲಿ ಸಿಂನೆ ೧ (ಎಕ. ೪11, ಸಾಗರ. ೯೯-೧೬; 1220); ದೇವರ ಕೆಯಿ ಸಿಂನೆ 


(ಎಕ. ೪, ಸಾಗರ. ೬೨-೧೯; 1307); ಸಿನ್ನೆ -- ಇದೂ ಭೂಮಿಯ ಪ್ರಮಾಣವನ್ನು 


25 


ತೋರಿಸುತ್ತದೆ (ಸಂಭಾನೆ. ೨೦೮). (?] 
ಸಿವನ್ನಿ "ಸೀವನ್ನಿ' ನೋ. 
30| ಸಿವಪುರ (ನಾ). ಶಿವಭಕ್ತರು ನೆಲಸಲು ನಿರ್ಮಿಸಿದ ಊರು : ಕೆಚೆಗೋಡೆನಾಡ 
ಬಿದಿರಕೋಟೆಯ ಮಲ್ಲೆಯನಾಯಕ ಸೋಮೆಯನಾಯಕ ತಂಮ ಹಳಿಯ 
ಸಿವಪುರವಾಗಿ ಭಕ್ತರಿಗೆ ಧಾರಾಪೂರ್ವಕಂ ಮಾಡಿ ಕೊಟ್ಟ ಧರ್ಮವನು (ಮೈಲರಿ. ೧೯೩೩, 
೪೮-೧೧: 1185). [ಸಿವ * ಪುರ] 
ಸಿವಮಾರ (ನಾ). ಒಬ್ಬಾತನ ಹೆಸರು : ಸಿವಮಾರನ ಬಸದಿ (ಎಕ. ೫. ೪೧೫; 610). 
[ಇ ಸಂ. ಶಿವಮಾರ। 
ಸಿವರಾಮಕಳ್ಳಿ (ನಾ). ಒಂದು ಬಗೆಯ ಸಸ್ಕ; ಪಾಪಾಸುಕಳ್ಳಿ: (8). 
[ಸಿವರಾಮ್ಮ + ಕಳ್ಳಿ! 


35 


ಸಿವಳಿಗೆ "ಸೀವಳಿಗೆ' ನೋ. 
| ಸವಾಯಿ "ಶಿವಾಯ್ಕಿ' ನೋ. 
| ಸಿವಾಲ್ಯ, ಶಿವಾಲ್ಕ (ನಾ). ಶಿವನ ದೇವಸ್ಥಾನ, - ಗುಡಿ: ತಾವು ಮುನ್ನಿಟ್ಟು 
ಕೊಟ್ಟ ನಾಡ ಸಿವಾಲ್ಕಂಗಳಿಗೆ ಆ ಅಭ್ಮಾಗತೆ ಅನ್ಮಾಯ ತಪ್ಪುತವುಡಿ ದಣ್ಣ . . . 
ಯಿನ್ನಿವುಯಿಲ್ಲೆನ್ನು (ಎಕ. ೪1 ಚಿಕ್ಕಮ. ೪೯-೨೫; 1265); ಪೆರುಮನ್ನಲಪಟ್ಟಣ ಪೆರುಮಾಳ 
ಸಿವಾಲ್ಕಕ್ಕೆ (ಮೈಆರಿ. ೧೯೯, ೨೫-೩; 7). ಶಿವಾಲ್ಕ : ಆ ವೀರಯ್ಯದೇವರ ಶಿವಾಲ್ಕ 
ದಲ್ಲಿಯಿಹ ಒಡೆಯರುಗಳು ನಾಲ್ವತ್ತು ಒಡೆಯರುಗಳಿಗೆ ಸಲುವ ಸಕಲಸಯಿದಾನ 


- ಸಲುವುದನೆ (ಎಕ. 11 (8), ಗುಂಡ್ಲುಪೇ. ೭೭ ೧೭; 1476). [ಆ ಸಂ. ಶಿವಾಲಯ 


ಸಿಎಕೆ "ಸಿಬಿಗೆ' ನೋ. 


45 


ಸಿವಿಗೆ 

ಸಿವಿಗೆ "ಸಿಬಿಗೆ' ನೋ. 
ಸಿವಿಲ್‌ (ಗು). ೧. ಸರ್ಕಾರಿ ಆಡಳಿತವಿರುವ: ಸಿವಿಲ್‌ ಇಲಾಖೆಯನ್ನು ತೃಜಿಸಿ 
. ಯುದ್ಧಕಾಲದಲ್ಲಿ ಸೈನ್ಯವನ್ನು ಸೇರಿದ್ದು ಅವನು ತನ್ನ ಜೀವನದಲ್ಲಿ ಕಂಡ 


ಮತ್ತೊಂದು ಜಾಗೃತಿ (ಪುನರು. ೧೩೩). ೨. ಕಾನೂನಿಗೆ ಒಳಪಟ್ಟ: "ಸಿವಿಲ್‌ | 


ವಿವಾಹ' ಪರಾ. (ಇ-- ಇಂ. Civil] 

ಸಿವಿರ್‌ವಿವಾಹ (ನಾ). ಮತಸಂಸ್ಕಾರವಿಲ್ಲದೆ ಕಾನೂನು ಕಟ್ಟಳೆಗಳಿಗನು 
ಸಾರವಾದ ಮದುವೆ: ಇಬ್ಬರೂ ಸಿವಿಲ್‌ವಿವಾಹದ ರೀತಿ ಮದುವೆಯಾದರು 
(ದೂರಸ. ೪೦). [ಸಿವಿಲ್‌ + ವಿವಾಹ] 

ಸಿವೀಖ (ನಾ). ಒಂದು ಬಗೆಯ ವಾದ್ಮ: ಪಟವದ ತಿವಳಿಯ ಜುಂಕದ ಮೊಳಸಿನ 
ಚೇಕಿರದ ಸಿವಿಅ ಸಿಪ್ಪಿನ ಲಯದಿಂದೆಬಲದೆ ಕುಣಿದರ್‌ ಕೆಲಬರ್‌ (ಆಜಪು ೫-೩೨); 
ಕಂಕರಿಯ ಸಿವಿಅ ಪೆಂಪಿನ ರುಂಕಟ (ಪುಷ್ಪಪು. ೧೨-೨೭); ಸಿವು£ವಿ3ಅ ಸಿಪ್ಪಿನ ಕೊರಗಿನ 
ಕಿನ್ನರದ ಸರಮೆ ಸರಮಾ ಪೊಟಲೊಳ್‌ (ಸೂಕ್ತಿಸು. ೪-೧೦೪). (7) 

ಸಿವುಂಡಿ "ಸಿವಡ್ಮಿ' ನೋ. 

ಸಿವುಡ್ಮಿ "ಸಿವಡ್ಮಿ' ನೋ. 

ಸಿವುಡಿಗೆ (ನಾ).  ಸಿವಡ್ಮಿ : ಪುಸ್ತಕಗ್ರಹಣಪೂರ್ವಕ ಎ ಸಿವುಡಿಗೆಯಂ (ಕವಳಿಗೆಯಂ) 
ಪಿಡಿವುದು ಮುಂತಾಗಿ (ನೀತಿವಾ. ೧೭-೫೩). [ಸಿವುಡ್ಮಿ (< ಸಿವಡ್ಮಿ) + - ಇಗ್ಗೆ] 

ಸಿವುಡು , ಸಿವಡ್ತಿ, ಸಿವಡು , ಸಿವುಡಿ, (ನಾ). ೧. ತಲೆಯ ಮೇಲಿನ ಹೊರೆಯು 
ಅಲುಗಾಡದಂತಿರಲು ಹೊರೆಯ ಅಡಿಯಲ್ಲಿಡುವ ಹುಲ್ಲು, ಬಟ್ಟೆ 
ಮುಂತಾದುವುಗಳ ಸುರುಳಿ; ಸಿಂಬಿ: ""ಸಿಂಬೆ ಸಿವುಡೆಂದಕ್ಕುಂ'' (ಕವಿಕಂ. ೨೪೪); 
ಬಾಸುಗಿ ತನ್ನ ಶಿರಕೆ ಸಿವುಡಂ ಕೊಟ್ಟಂ (ಹಚಕಾ. ೩-೨೨); ಸೈನ್ಮೈಭಾರದಿಂ ಸೀರೆಯಂ 
ುತ್ತಿದಂತೆ ಸಿವುಡಾದನಹಿರಾಜಂ (ಚೆಬಪು. ೪೮-೨೨). ೨. (ಎಲೆ, ಹುಲ್ಲು, 
ಮೊದಲಾದುವುಗಳ) ಕಟ್ಟು ; ಕಂತೆ: ಪಲ್ಲೆಯ ಸಿವುಡನ್ನು ಮುಂದೆ ಎಳೆದು 
ಕೊಂಡಳು (ಸಂಜೀಎ. ೨೪); ಪತ್ರಿಕೆಯ ಸಿವುಡೊಂದನ್ನು ಹಿಡಿದುಕೊಂಡು ರಾಯರಲ್ಲಿಗೆ 
ನಡೆದ (ಅಪನಾ. ೨೦). ೩. ಭತ್ತವನ್ನು ಅಳೆಯುವ ಒಂದು ಅಳತೆ : ಆಯದ ಸಿವುಡು 


೨೦ನೆ ನಿಯಕ್ಕೆ ಸಿವುಡು ೮ ಗದ್ದೆಗಳ ಕೋರ್ರಿಗೆಗೆಯ್ದರೆ (ಎಕ. x1, ಹಿರಿಯೂ. ೮೮-೧೯; 1589). ; 


ಸಿವಡ್ಮಿ : ೩. ಅಧಿಕ್ರಯದಾನ ದೋಹಳಂಗಳಿಗೆ ಸಿವಡಿಯೂ ಭಾಗವೂ (ಎಕ. 1 ತರೀಕೆ. 
ಜಣ: ೨೬: 12911), ಸಿವಡು : ೨. ನಾಲ್ಕು ಸಿವಡು ಹುಲ್ಲು ತಂದು ಆ ಕುದುರೆಗೆ ಹಾಕಿದನು 
(ಮುಂಬು. ೩-೧೧೮). ಸಿವುಡ್ಮಿ : ೧. ಈ ಪ್ರಕಾರದಿ ಬಸವರಾಜನತಿಪ್ರತಿಜ್ಞೆಗೆ ಕಳಸ 
ವಾಯ್ತಖಳ ಪ್ರಮಢಿರುದ್ರರ ಸಿವುಡಿಗಳಿಗೇಟ್‌ ಸಂದಿತ್ತು (ಬಸಪು. ೩೬-೪೮). 
"ಸೂಡ್ಕು' ಪರಾ. 
(ದೇ. ॥ ತಮಿ. ಚಿವಿಟು, ಚುಮಟು, ಚುಮ್ಮಾಟು; ಮಲ. ಚುಮಟು, ಚುಮ್ಮಾಟು] 

ಸಿವುಡುಕಟ್ಟು "ಸಿವುಡುಗಟ್ಟು' ನೋ. 

ಸಿವುಡುಗಟ್ಟು , ಸಿವಡುಕಟ್ಟು , ಸಿವಡುಗಟ್ಟು , ಸಿವುಡುಕಟ್ಟು (ಕ್ರಿ). ೧. 
ಕಂತೆಯನ್ನಾಗಿ ಕಟ್ಟು: ಏನಿದೀ ಹನಿಹನಿಯ ತೆನೆತೆನೆ ಸಿವುಡುಗಟ್ಟುತ ಒಗೆವುದು! 
(ನೆಲಮು. ೧೧-೧). ಹಿವಡುಕಟ್ಟು : ೧. ಬತ್ತದ ಪೈರು ಚನ್ನಾಗಿ ಬೆಳೆದು. .. ಬತ್ತವಾದ 
ಮೇಲೆ ಕೊಯ್ದು ಹೊರೆಯ ಕಟ್ಟೆ ಕಣಕ್ಕೆ ಒಯ್ದು ಸಿವಡುಕಟ್ಟಿ ಬಡಿದು ರಾಶಿಯ 
ಮಾಡಿದರೂ ಬರುತ್ತದೆ (ಕೃಷಿಪ್ರ ೫೫). ಸಿವಡುಗಟ್ಟು : ೨. ಗುಂಪುಗೂಡು; 
ಹಿಂಡಾಗು : ಸಿವಡುಗಟ್ಟಿ ಜನವು ನಿಂತಲ್ಲೆಲ್ಲಾ ಆದೇ ಪಡೆಮಾತೇ (ಕನಕೆ. ೩೦). 
ಸಿವುಡುಕಟ್ಟು : ೧. ತೆನೆ ಕುಯ್ದು ಸಿವುಡುಕಟ್ಟೆ ನಿಲ್ಲಿಸಿದ ಮೆದೆಗಳು.(ರಾಜಾದೇ. ೬೨); 
ಕೆಲವರು ಅವುಗಳನ್ನು ಸಿವುಡುಕಟ್ಟಿ ಗೂಡುಹಾಕುತ್ತಿದ್ದರು (ಕಪಪು. ೩-೬೪). 

[ಸಿವುಡು 4 ಕಟ್ಟು 

ಸಿವುಡೆ (ನಾ). (7?) : ಸಿವುಡೆಯರೆನಿಸಿದ ವೀರರ ಮೂಗಿಗೆ ಕವಡೆಯ ಕಟ್ಟಿ 
ನೀರ್ತರಿಸಿ ಡವುಡೆ ಜೇಗಟೆ ಮಲಹರಿಯ ಜಾಡಿಸಿಕೊಂಬ ಪ್ರವುಡೆಯರಿರ್ದರಿಕ್ಕೆಲದಿ 
(ಮೋಹಶ. ೨೦-೩೯). ([?] 


ಸಿವುಖ್ಶ, ಚಿವರು, ಚಿವುರು, ಚೀರು, ಚೂರು,, ಜಿಗುಟು, ಜಿವಿರು (ಕ್ರಿ). 


೮೫೫೫ 


5 


10 


15 


ಪಸಿವುಚೇಟ್‌ 


ಕೆರೆ; ತುರಿಸು: ದಕ್ಷಿಣಕಟದೊಳ್‌ ಸಿವುಜುವ ದಕ್ಷಿಣರದನದೊಳೆ ಹಸ್ತಮಂ 
ಪೇಲುವ ಚೆಲ್ವೀಕ್ಷಣಹರಮೆನೆ ಜಯಮನನಕ್ಷರಮಲಬ್‌ಪಿದುದು ಭರತರಾಜಮದೇಭಂ 
(ಆದಿಪು. ೧೨-೫೯). ಚಿವರು : ಕಸಕಸಿಯ ಕಾಯಿಗಳು ಹಣ್ಣಾಗುವ ಹದಕ್ಕೆ ಬಂದಾಗ 
...- ಆ ಕಾಯಿಗಳಿಗೆ . . . ನಾಲ್ಕು ದಿಕ್ಕಿಗೂ ಚಿವರಿದ ಹಾಗೆ ಗೆರೆಗಳನ್ನು ಹಾಕಬೇಕು 
(ಕೃಷಿಪ್ರ. ೧೯೭); ಕೈಗೆ ಕೈಹತ್ತಿತು. ಚಿವಟುವುದೂ ಚಿವರುವುದೂ ನಡೆಯಿತು (ಕುರಿಹಿಂ. ೭೭). 
ಚಿವುರ್ಮು : ಬೋಧರಾಯನ ಹಣೆಗೆ ಏನೋ ಚಿವುರಿದಂತಾಯಿತು (ರಕ್ಷಧ್ವ. ೯೦); 
ಕೈಲಾಗದ ಹೇಡಿ ಚಿವುರಿಕೊಳ್ಳುತ್ತಾನೆ (ಜಮಿನ್ಹಾ. ೧೩೪). ಚೇರ್ಮು : (8). ಚೂರು, ; 
ಅನಂತನೂ ಅವಳ ಕೈಗೆ ಚೂರಿದ. ಆಕೆ ಕೆರಳಿ ಅವನನ್ನು ನುಗಿಸಿಕೊಟ್ಟಳು (ನಿಸರ್ಗ. ೨೫). 
ಜಿಗುಜಿ : ಅಂಬುಜಮುಖಿ ಮುನಿದಶಿಕೋಪದಿ ಮೊಗವೆದೆ ತೋಳ್‌ ಕೊರಳೆದೆಯ 
ಜಿಗುಟ್‌ (ನಿಜಸಾಂ. ೪-೨). ಜಿವಿರು : "“ಗಿಲ್ಲತೀತಿ ಜಿವಿರಿದಪನೆಂಬುದು'' (ಕಾಶಕೃ. ೪೯). 
(ದೇ. 8 ತೆಲು. ಚೀರು; ಕುರುಖ್‌. ಚೀರ್ವಾ ವ ವಿಭಾಗಿಸು] 
ಸಿವುಖ್ಮು, ಚಿವುರ್ಕು, ಚೀರ್ಕು, ಚೀಯ್ಕಿ, ಸಿಗುರು, ಸಿಗುಖ್‌, ಸಿಗುಬು, ಸಿಬರು, 
ಸಿಬಿರು, ಸಿಬುರು, ಸಿಬುಟು (ನಾ). ೧. (ನಯವಾದ ಮರ, ಲೋಹ 
ಮೊದಲಾದುವುಗಳ) ಮೊನೆಯುಳ್ಳ ನವುರಾದ ಕಡ್ಡಿ : ಮುಳ್ಳುಂ ಸಿವುಜುಗಳುಂ 
ನಟ್ಟು . . . ಬಾತೊಡೆ . . . ಒಲೆಗಲ್ಲ ಸೇಕಗೆಯ್ಕಲ್‌ ಮಾಣ್ಣುಂ (ಲೋಕೋಪ. ೯-೧೬೫); 
ತೆಂಗಿನ ತಿರುಳೆಲೆಯ ಸುಲಿಕೆಯೊಳಂ ಕೇದಗೆಯ ಬೆಳ್ಳುಟ್‌ಯ ಸಿವುಚೊಳಂ ಬೇಜೆವೇಜ್‌ೆ 
ಸುತ್ತಿ (ಮಲ್ಲಿಪು. ೫-೪೯). ಚಿವುರ್ಮು : (8). ಚೀರ್ದು : (8). ಚೇಜ್ಮು : ೨. ಚಕ್ಕೆ; 
ಕೆಲ್ಲೆ: "ಚೇಟೇಮ್‌' ಪರಾ. ಸಿಗುರು : ೧. ಸಣ್ಣದಾದ ಸಿಗುರು ಹೊಕ್ಕರೂ 
ಮೈಯ ನೋವನ್ನು ತಾಳಿಕೊಳ್ಳುವುದು ಶ್ರಮ (ಭೀಷ್ಮಚ. ೨೩೫); ನಾಲ್ಕು ಸಿಗುರು 
ಗಳನ್ನಾದರೂ ಮಾಡೋಣ, ಕೊಟ್ಟೆಕಡ್ಡಿಗಳಿಗಾದಾವು (ಮೂರುದಾ. ೫೫). ೩. (ಆಲಂ) 
(ಸಂದೇಹದ) ಉಳಿಕೆ; ಅವಶೇಷ: ಸ್ವಲ್ಪವೂ ಸಿಗುರನ್ನು ನಿಲ್ಲಿಸದ ನಿಗಮನವು 
ತರ್ಕದಿಂದ ಎಂದೂ ದೊರೆಯುವುದಿಲ್ಲ (ದೂರಸ. ೨೦೫). ಸಿಗೇಖ್‌ : ೧. ಮುಳ್ಳು 
ಸಿಗುರ್ಗಳುಂ ಪೊಅಗಮುಚ್ಚಳಿಕು೦ (ಖಮದ. ೨-೨೦೦). ಸಿಗುಖ : ೧. ಬಿದಿರ 
ಸಿಗುಟೊಂದನುಡಿವರದ ನಾರಿಯೆಂದಾ ನಾಮಮಾತ್ರಕ್ಕೆಯೊಣಮರಂ ಸೇರಿಯಿಕ್ಕಡೆಯಿಲ್ಲಿ 
ಬಾಗುತಿರ್ಪುದು ಗಡಾ (ವೀಶೈಪು. ೩-೫-೪೬). ೩. ರೂಡಿಸಿದ ಭಟ ನೀನು ಹರಿಬವ ಬೇಡಿ 
ತೊಡಕಿದೆ ನಾನು ಖಾಡಾಖಾಡಿಯಲಿ ಸಿಗುಜ್‌ಲ್ಲ ತೆಗೆ ಹಂಗೇಕೆ ತೆತ್ತಿಗರ 
(ಕುವ್ಮಾಕ. ೧೯-೩೦). ಸಿಬರು : ೧. ಸಿಬರು ಮಾಡಿಕೊಂಡು ಪತ್ರಾವಳಿ ಹಚ್ಚತೊಡಗಿದರು 
(ಕವಲು. ೧೧೫); ಒಣಗಿ ತಾರವಾದ ಸಿಬರಿನ ಪೆಂಡಿಯನ್ನು ತೆಗೆದು (ದೀಪಹ. !( ೩). 
ಸಿಬಿರು : ೧. ಜೋಳದ ದಂಟನ್ನು ಸಿಗಿದು ಸಿಗಿದು ಸಿಬಿರನ್ನು ಮಾಡುತ್ತಿದ್ದರು 
(ಮುಂಗಾಮು. ೯೩). ಸಿಬುರು : ೧. ಕೈಗೆ ಸಿಬುರು ಚುಚ್ಚಿಕೊಂಡು ತುಂಬಾ 
ನೋವಾಗುತ್ತಿದೆ (ರೂಢಿ). ಸಿಬುಜು : ೧. ಒಂದು ಬಿದಿರಿಗೆ ಕವೆ ಮೂಜು ಆ ಕವೆಯ 
ಒಳಗೆ ಲಕ್ಕ ಸಿಬುಯ (ಸರ್ವವ. ೪೧-೨೦೯); ತೆಂಗಾಯ ಪೊಳೆವವು ಸಿಬುಉೌನೊಳ್ಬುದುಗಿ 
(ಕರಚಾ. ೫-೨೧). 
ಸಗುರಾಗು = (ಆಲಂ) ಒಗಟಾಗು; ಜಟಿಲವಾಗು: ಆ ನಿರ್ಣಯವನ್ನು 
ಕುರಿತು ಪುನರಾಲೋಚನೆ ಮಾಡಿದಾಗಲೆಲ್ಲಾ ರಾಜವಂಶದ ಸಮಸ್ಕೆ ಹೆಚ್ಚು 
ಸಿಗುರಾಗುತ್ತಿತ್ತೇ ವಿನಾ ನಯವಾಗುತ್ತಿರಲಿಲ್ಲ (ಕೃಷ್ಣಭೂ. ೧೧). 
[ಆ ಸಿವುಜು,.! ತುಳು. ಸಿಗುರು ಎ ಒಡೆ; ತೆಲು. ಚಿರುಗು] 
ಸಿವುತೇಮ್‌, ಚೀಪೇಖ್‌, ಸಿಗುಟೇಳು (ಕ್ರಿ). ೧. ಸಿಬುರು ಏಳು: ಅವನೀ 
ಭರ್ತಾರನ ಚಿತ್ತವಜ್ರಮಂ ತಾಗಿ ತಾಗಿ ತರಳಾಪಾಂಗಂ ಸಿವುಚೆದ್ದಂತೆವೊಲೆಸೆದುವು 
(ಅರ್ಥನೇ. ೩-೨೬). ಚೇಶೇಯ್‌ : ೨. ಚಕ್ಕೆಯೇಳು; ಹೆಕ್ಕಳೆಯುಂಟಾಗು: 
ಕೆನ್ನೆತ್ತರ ಹೊಲಸಿಂಗೆ ಪೋಗದೆ ಮುಸುಜುವ ನೊಳವಿಂಗೆ ಕೆರಳ್ತು ರೂಾಡಿಸುತೊದೆಯೆ 
ಚೀಟೆಲ್ಹ ಹೆಟ್ಟೆಗಳ್‌ ಮೇಲೆ ಪಳಂಚಿ ಧೂಳಿವಿಡುತಿರೆ (ಕುಸುಮಾ. ೧೪-೨೯ ವ). 
ಸಿಗೇಕೇಳು : ೧. ನಿಜನಿಶ್ಚಯದ ಬಿದಿರು... ಮಿಥ್ಮವೆಂಬ ಸಿಗುಲೆದ್ದರೆ ಕೆತ್ತಿ 
(ಸರ್ವವ. ೬೧-೩೨೨); ಸಿಡಿಲು ಸಿಗುಟ್‌ದ್ದಂತೆ ಬಾರಿಸಿ ಜಡಿವ ಕೈದುಗಳು 
(ಕುವ್ಮಾಉ. ೧೧-೩೯). ೩. (ಆಲಂ) ತೊಡಕುಂಟಾಗು; ಭಂಗಬರು: ನುಡಿ 
ಯೆಡಹಿದರೆ ಸಿಗುಲ್‌ಳ್ಲು ಸದ್ಗುಣಕೆ (ಕುವ್ಮಾಸ. ೧೫-೩೬). ೪. ಒಳಗೊಳಗೇ ಚುಚ್ಚಿ 


ಹಸಿವೆ ೮೫೫೬ ಸಿಹಿಲವಂಗ 


ವೇದನೆಪಡು; ಚಿಟುಕುಮುಳ್ಳಾಡು : ಕೇಳಿ ಕಡುಸಿಗ್ಗಾಗಿ ಸಿಗುಚೆದ್ದೇಳಿಗೆಯ ಚಿಂತೆ ನಗಾರಿಯನ್ನು ಬಾರಿಸುತ್ತಾ ಉತ್ಸಾಹದಿಂದ . . . ಹಾಡುತ್ತಾನೆ (ಗರುದಾ. ೧೭೨). 
ಯಲಿ ಜಗದ ಜನಾಳಿಗೀ ಪದ್ಧತಿ ತಿರಸ್ಕರಿಸುವುದಲೇ ಎನುತ ಕೇಳಿಸಿದನೀ ನುಡಿಯನನುಜರ [ಸಿಸು * ಮಗ) 
ಮೇಳದಲಿ (ತೂರರಾ. ೧-೩-೫). [ಸಿವುಜ್ಮು 4 ಏಲ್‌] ಸಿಸುವು "ಸಿಸವೆ' ನೋ. 
ಸಿವೆ (ನಾ). ಪಾರ್ವತಿ; ಶಿವೆ: ಶಿವಾ - ಸಿವೆ, ಶೀತ - ಸೀತ (ಶಮದ. ೨೫೩ ಪಯೋ.).| |ಸಿಸುಳಹಾಟ (ನಾ). ಒಂದು ಊರಿನ ಹೆಸರು; ೯ ಈಗಿನ ನವಲಗುಂದ 
(< ಸಂ. ಶಿವಾ] 5| ತಾಲ್ಲೂಕಿನ ಶಿಶುವಿನ ಹಳ್ಳಿ: ಕನ್ನೆರಾಸಿಯೊಳ್ಳೋಮಗ್ರಹಣದೊ ಳ್ಳಿ] ಸುಳಹಾಟಯ್ಯ 
ಸಿವ್ವಂಗಿ "ಸಿವಂಗಿ' ನೋ. ದಿಂಬರು ಮಹಾಜನಮನವಧಾರಿಸಿ (ಸೌಇಇ ೫1.೬ ೧೪-೧೧: 872). |?) 
ಸಿಶ್ಯಂತಿ "ಶಿಷಿತ್ತಿ' ನೋ. | ಸಿಶೃಕ್ಲಿ (ನಾ). ಸೃಷ್ಟಿ ಮಾಡಬೇಕೆಂಬ ಅಪೇಕ್ಸೆ, - ಬಯಕೆ: ಕಾವ್ಕರಸಸಿಸೃಕ್ಸೆ 
ಸಿಷಿತ್ತಿ "ಶಿಷಿತ್ತಿ' ನೋ. | ದಿವೃಸ್ಪೂರ್ತಿನಿರೀಕ್ಷೆ (ಕ್ರೌಂಚಧೃ. ೩೧-೧೧). [ಸಂ. ಸಿಸೃಕ್ಷಾ] 
ಸಿಷ್ಟ (ನಾ). ಯೋಗ್ಮನಾದವನು; ಸಜ್ಜನ: ಹರಿಯೆ ಸಿಷ್ಟರ ಪೊರೆಯಲೋಸುಗ| |ಸಿಸ್ತು "ಶಿಸ್ತು' ನೋ. 
ಧರಿಸಿ ತಾನೊಂದೊಂದು ವೇಷವ (ಗಗತಾ. ೫-೨೦). [<ಸಂ. ಶಿಷ್ಟ 10|ಸಿಸ್ತುಗಾತಿ “ಶಿಸ್ತುಗಾತಿ' ನೋ. 
ಸಿಷ್ಟಿ "ಸಿಟ್ಟಿ' ನೋ. ಸಿಸ್ತುಗಾರ "ಶಿಸ್ತುಗಾರ' ನೋ. 
ಸಿಷ್ಕಿಂತಿ 'ಶಿಷಿತ್ತಿ' ನೋ. ಸಿಸ್ತುಗಾರಿಕೆ "ಶಿಸ್ತುಗಾರಿಕೆ' ನೋ. 
ಸಿಸವು "ಸಿಸವೆ' ನೋ. ಸಿಸ್ಕ (ನಾ). ಕಲಿಯುವವನು; ವಿದ್ಯಾರ್ಥಿ: ಶ್ರೀಮತು ಕರಿಯಪಗಳ ಸಿಸ್ಮ ತಮ್ಮಯ 


ಸಿಸವೆ, ಶಿಸವೆ, ಶಿಸ್ತು ಸಿಸವು, ಸಿಸುವು (ನಾ). ಗಟ್ಟಿಯಾದ ಒಂದು ಬಗೆಯ (ಮೈಆರಿ. ೧೯೨೯, ೨೬-೨;?). [< ಸಂ. ಶಿಷ್ಯ) 
ಕರಿಮರ: (ಅ. ಶಿಸವೆ : '“ಅಗುರು- ೧. ಕೃಷ್ಣಾಗರುಚಂದನ, ಚಂದಾಳ. ೨. ಶಿಸವೆಯ 15 ಸಿಹಿ "ಸ್ಮೀ' ನೋ. 
ಮರ'' (ಗಂಗಾಮ. ೪). ಶಿಸ್ಸು : ಶಿಸು. . . ಬಿಂಡಿ, ಇರಗುಂಡಿಮಾವು (ಮಕಿಗಿ ೨೮ ೫೫೨). | |ಸಿಹಿಕರಣೆ "ಸೀಕರಣೆ' ನೋ. 
ಸಿಸವು: ಅದರೊಳಗಿಂದ ಹಾಯ್ದು ಹೊರಬಂದ ಅಚ್ಚು ಸಿಸವಿನ ಕೆಚ್ಚಿನದು (ಬೊಭಾ. ೧೩೫). (ಸಿಹಿಗಾಯ್‌ "ಸೀಕಾಯ್‌' ನೋ. 
ಸಿಸುವು: ಆ ಮರಗಳು ಯಾವವೆಂದರೆ - ತೇಗು, ಗಂಧಮರ, ಸಿಸುವು (ಕರಿಮರ), | ಸಿಹಿಗುಂಬಳ "ಸೀಗುಂಬಳ' ನೋ. 


ಅಬನಸ, ಹೊನ್ನಿ (ಕಾಗೆ. ೩೩); ಇಲ್ಲಿ ಹುಟ್ಟುವ ತೊಲೆಗಳಲ್ಲಿ ತೇಗು, ಹೆದ್ದೇಗು . . .। ಸಿಹಿಗೆಣಸು "ಸೀಗೆಣಸು' ನೋ. 
ಸಿಸುವು, ಹಲಸು, ಶ್ರೀಗಂಧ ಮೊದಲಾದವುಗಳೇ ಮುಖ್ಯ (ಮುಂಬಯಿ. ೫-೨೧೦). 20/ಸಿಹಿತೆನೆ "ಸೀತೆನೆ' ನೋ. 
(< ಸಂ. ಶಿಂಶಪಾ. / ಮರಾ. ಶಿಂಸವ, ಶಿಸವ, ಶಿಸವೀ। ಸಿಹಿತೊಂಡೆ "ಸೀದೊಂಡೆ' ನೋ. 


ಸಿಸಿರ (ನಾ). ಷಡ್ರುತುಗಳಲ್ಲಿ ಒಂದು; ಮಾಘ, ಫಾಲ್ಗುಣ ಮಾಸಗಳ; ಸಿಹಿದಟ್ಟು (ಕ್ರಿ). (ಆಲಂ) ಅತಿಯಾಗಿ ಸಂತೋಷಗೊಳ್ಳು: ಅಹುದಹುದಧಿಕ 
ಅವಧಿ; ಶಿಶಿರ: ಸಿಸಿರಮನೆ ಪಿಡಿದು ಪರಕೆಗೆ ಬಸಂತನಲರ್ಮೋದ ಪ್ರಸಂಗವಾದುದು ನಾವು ಸಿಹಿದಟ್ಟಿ ಮಲೆದಿದ್ದೆವು (ಭರಚ. ೪೩-೨೭). 


ಮಾವಿನಡಿಮಂಚಿಕೆಯೊಳ್‌ ಕುಸುರಿದಣಿದಡಗಿನಂತೆವೊಲೆಸೆದುವು ತದ್ವನದೊಳುದಿರ್ದ (ಸಿಹಿ (ಆ ಸ್ಮ) * ತಟ್ಟು) 
ಮುತ್ತದ ಮುಗುಳ್ಗಳ್‌ (ಯಶೋಚ. ೧-೩೭); ಮೈಗೆ ಮಂಜಿನ ಮುಸುಕು ದಾಸಿ ಸಿಸಿರದ |25 ಸಿಹಿದ್ರಾಕ್ಷೆ (ನಾ). ಸಿಹಿಯಾಗಿರುವ ದ್ರಾಕ್ಷಿಹಣ್ಣು: ""ಮಧುರಬೀಜಪೂರಕಃ - 
ನಸುಕು ಬಿರುಸಿನೊಲು ಬಿಗಿದಿಹಳು ಅರಸುಕನ್ನೆ ! (ಗರ. ೩೧-೪). [ಇ ಸಂ. ಶಿಶಿರ] ಸಿಹಿದ್ರಾಕ್ಷೆ'' (ಓಷಧಿ. ೧೨೬). (ಸಿಹಿ (ಆಸ್ಕಿ) *- ದ್ರಾಕ್ಷೆ) 
ಸಿಸಿಲ್‌, ಸಸಿಲ್‌, ಸಸ್ಲೆ, ಸಿಸಿಲು (ನಾ). ಒಂದು ಬಗೆಯ ಮಾನು : ಹೆಂಗರಿಗಂ| (ಸಿಹಿನಿಂಬಿ "ಸೀನಿಂಬೆ' ನೋ. 
ಸಕ್ಟರೆಗಂ ಸಿಸಿಲ್ಪವಳವಾಯಂ ಹೈದಲುಂ ಬಾಳೆ ಹೆಗ್ಗರಿಲುಂ . . . ಪಂದಿಗನೆಂಬ| |ಸಿಹಿನಿಂಬೆ "ಸೀನಿಂಬೆ' ನೋ. 


ಮಿನ್ಹೆಗೆದನಾ ಭಕ್ತಂ ಮಹಾಲೀಲೆಯಿಂ (ತ್ರಿಪುಂ. ೫೭-೮). ಸಹಿಲ್‌ ; ಸಸಿಲ್ಲೊದಳೆಮಾನ್ಪೊಂ| (ಸಿಹಿನೀರು "ಸೀನೀರು' ನೋ. 
ಬೊಪ್ಪುಮಾನ್‌ ಪಂದಿಮಾನ್‌ . . . ಬಣ್ಣಮಾನೆನಿಪಿವೆಲ್ಲಂ ಬೀಳ್ದುವಾ ತಾಣದೊಳ್‌ |30|೩ಹಿಪಾಲೆ "ಸಿಹಿವಾಲೆ' ನೋ. 
(ರಾಜಶೇ. ೫-೧೧೫). ಸಸ್ಲೆ : ಒಂದು ಬಾಳೆಮಿನು ಒಂದು ಸಸ್ಲೆಮಾನು ಹನ್ನೆರಡು ಮೈಲಿ] |ಸಿಹಿಪುನರ್ನವ (ನಾ). ಒಂದು ಬಗೆಯ ಸಸ್ಕ :ಕೊಮ್ಮೆ, ಪಸಲೆಸೊಪ್ಪು , ಸಿಹಿಪುನರ್ನವ 


ನಾಲೆಯಲ್ಲಿ ಎಲ್ಲಿ ಈಜುತ್ತಿದ್ದರೂ ಹಿಡಿದುಕೊಂಡು ಬರುತ್ತಾನೆ (ಜಿಸ್ತಕ. ೧೫); ಅಸ್ಲೆ ಮಳೆಗೆ (ಮೈಔಗ. ೭೫ ೧೪೩೮). [ಸಿಹಿ (ಸ್ಟ) + < ಪುನರ್ನವಿ) 
ಸಸ್ಲೆ ಬೆಟ್ಟಕ್ಕೆ ನೆಗೀತು (ಬೈಸರ್ವ. ೯೯). ಸಿಸಿಲು : ತೆಂತಲು ಸಿಸಿಲು ಬೊಂಪು ಸವಿವಾಯ| |ಸಿಹಿಮಾತು "ಸೀಮಾತು' ನೋ. 
ಗೊದಳೆ . . . ಆನೆಮೊಗನೆಂಬ ಪರಿಪರಿಯ ಮಾನ್ಗಳಂ ಗುದಿಗೆಯ್ದರು| |ಸಿಹಿಮಾದಲ (ನಾ). ಒಂದು ಬಗೆಯ ಮಾದಲಗಿಡ: "'ಮಧುಕರ್ಕಟೀ- 
(ಹಚಕಾ. ೫-೪೫). (7) 35| ಸಿಹಿಮಾದಲ'' (ಒಷಧಿ. ೧೨೧). (ಸಿಹಿ (ಆ ಸ್ತಿ) 3- ಮಾದಲ] 

ಸಿಸಿಲು "ಸಿಸಿಲ್‌' ನೋ. ಸಿಹಿಮಾವು "ಸೀಮಾವು' ನೋ. 

ಸಿಸು (ನಾ). ೧. ಹಸುಳೆ; ಎಳೆಮಗು : ಸಿಸುವಂ ತಾಯೊಕ್ಕಲಿಗಂ ಸಸಿಯಂ| [ಸಿಹಿಮೂತ್ರರೋಗ (ನಾ). ಮೂತ್ರದಲ್ಲಿ ಸಕ್ಕರೆ ಹೆಚ್ಚಾಗಿ ಹೋಗುವ ಒಂದು 
.... ರಕ್ಷಿಸುವಂದದಿಂ (ಧರ್ಮಾಮೃ. ೩-೨೪); ತಾಯ ಮುಂದೆ ಪರಿವ ಸಿಸುವಿನಂತೆ (ಪಾಠಾಂ. ಬಗೆಯ ಮೂತ್ರರೋಗ; ಸಕ್ಕರೆರೋಗ: ಸಿಹಿಮೂತ್ರರೋಗವುಳ್ಳವರು ಔಷಧ 


ಪರಿವೆಳಗಜುವಿನಂತೆ] (ವರ್ಧಪು. ೧೧-೯೯); ಸಿಸುವ ನೋಡಿ ಕಣ್ಣೆ ಮಾಯವೆ ಮುಸುಕುವುದು ತೆಗೆದುಕೊಳ್ಳುವುದು ಮಾತ್ರವಲ್ಲದೆ ಆಹಾರಸೇವನೆಯಲ್ಲೂ ಕಟ್ಟುನಿಟ್ಟಾಗಿರಬೇಕು 
(ಪ್ರಭುಲೀ. ೩-೨೪). ೨. ಎಳೆಯ ಹುಡುಗ; ಚಿಕ್ಕವನು : ಉಯ್ಲೆ ಸಿಸುಗಳ್‌ ಸಿಬಿರಕ್ಕೆ 9] (ರೂಢಿ). (ಸಿಹಿ (ಆ ಸ್ಮ) *- ಮೂತ್ರರೋಗ]। 


ಬಟಲ್ಲ ಭೂಪನಂ (ಪಂಪಭಾ. ೧೨-೧೧೪). [ಆ ಸಂ. ಶಿಶು! ಸಿಹಿಮೆಕ್ಕೆ (ನಾ). ಒಂದು ಬಗೆಯ ಮೆಕ್ಕೆಬಳ್ಳಿ: ಸಿಹಿಮೆಕ್ಕೆ ಕಹಿಮೆಕ್ಕೆ 
ಸಿಸುಗೆಡು (ಕ್ರಿ). ಮಗುವನ್ನು ಕಳೆದುಕೊಳ್ಳು : ದೆಸೆಗೆಟ್ಟಂತೆ ಚಿಂತಿಸಿ ಸಿಸುಗೆಟ್ಟರಂತೆ ಬಿತ್ತಿದಾಗಳೆ ಫಲವಹುವು (ಭರಚ. ೬೮-೫೬). (ಸಿಹಿ (ಆ ಸ್ಮ) 4 ಮೆಕ್ಕೆ] 

ಮಯಗಿ (ಧರ್ಮಾಮೃ. ೧-೧೬೮). [ಸಿಸು *- ಕೆಡು] ಸಿಹಿಮೊಸರು "ಸೀಮೊಸರು' ನೋ. 
ಸಿಸುತನ (ನಾ). ಬಾಲ್ಕ; ಶೈಶವ: ಸಿಸುತನಮನುತ್ತರಿಸಿ ಮುಕ್ತಿಗೆ ನೆನೆಯೆ . . .| |ಸಿಹಿಲವಂಗ (ನಾ). ಲವಂಗದಲ್ಲಿ ಒಂದು ಭೇದ: ಆಮದಾಗುವ ವಸ್ತುಗಳಾವು 


ಚಾರಣಯುಗವನಪರಾಜಿತನೃಪತಿ ಕಂಡ (ಸಾಳೃಭಾ. ೪ ಸೂಚನೆ). [ಸಿಸು 4 - ತನ] | ವೆಂದರೆ... ಗುಗ್ಗುಲ, ಸಿಹಿಲವಂಗ, ಪರಿಶುದ್ಧವಾದ ಹೊಳಪುಗಾಜು (ಪ್ರಮಾ 1೯3). 
ಸಿಸುಮಗ (ನಾ). ಚಿಕ್ಕಮಗ: ಅವನ ಸಿಸುಮಗನೊಬ್ಬನು ಎತ್ತಿನ ಮೇಲೆ ಕುಳಿತು (ಸಿಹಿ (ಆ ಸಿ) + ಲವಂಗ] 


ಸಿಹಿವಾಲೆ 


ಸಿಹಿವಾಲೆ, ಸಿಹಿಪಾಲೆ, ಸಿಹಿಹಾಲೆ (ನಾ). ಒಂದು ಬಗೆಯ ಸಸ್ಕ :""ಮಧುಕಾಶ್ಸೀ- 
ಸಿಹಿವಾಲೆ'' (ಓಷಧಿ. ೧೨೦). ಸಿಹಿಪಾಲೆ: ""ಜೀವಪೃಷ್ಠಾ, ಜೀವಧಾನೀ, ಜೀವಭದ್ರಾ- 
ಈ ಮೂಲುಂ ಸಿಹಿಪಾಲೆ'' (ಓಷಧಿ. ೬೩); ಚಿಲುಕೀರೆಸೊಪ್ಪು ಸಿಹಿಪಾಲೆ 
ಸೊಪ್ಪು ಚಕ್ರವರ್ತ ಪುಳ್ಳಂಪುರುಚೆ (ಐಷಚ. ೧೩-೩). ಸಿಹಿಹಾಲೆ : ಸಿಹಿಹಾಲೆಯ ಬೇರ 


೮೫೫೭ 


ಸಿಮಿಂಬಳಾಡು 


ಪರಾ. ಸಿಳ್ಳೆ ಕ್ಕ ೧. ಸಿಳ್ಳಿಯ ಹೊಡಿಬೇಡ ನೆಟಿಕೆಯ ಮುರಿಬೇಡ (ಇಂಚಾಪ. ೧೬೦-೯೦). 

» "ಸಿಳ್ಳೆಯೂದು' ಪರಾ. ಸೀಳ್ಕು : ೧. ಎಳೆಮಕ್ಕಳು ಕೌತುಕದಿಂದ ಚಪ್ಪಾಳೆ, 
ಸೀಳು ಇಕ್ಕುತ್ತಿದ್ದರು (ಕುಟ್ಟದೊ. ೫೨). (ದೇ. ॥ ತಮಿ. ಚೀಟ್‌, ಚೀಕ್ಕಲ್‌ ; ಮಲ. ಚಿಳ್‌, 
ಚೀಳ್‌./ ಮರಾ. ಶಿಳಈ, ಶಿಳೀ, ಶೀಳ್‌] 


ತೊಕ್ಕು (ವೈದ್ಯಸಾ. 1,೪೧೫); ಕೊಳವಳಿಕೆಬೇರು, ಸಿಹಿಹಾಲೆ, ಬಜ ಕ|5]ಸಿಳ್ಲು, ಸಿಳ್ಳೆ (ನಾ). ಕಣ್ಣಿನ ಪಿಸುರು; ಗೀಜು: ಕೀವು ಕೀಣಿ ಕೊಟ್‌ `ಸಿಂಬುಳ್‌ 
ಸ [2 ಸ 71 ಳೂ ಣಾ 


ಇವುಗಳನ್ನು . . . ಕಾಯಿಸಿ (ಸಕವೈ. ೮೫). [ಸಿಹಿ (ಆ ಸ್ತೀ) * ಪಾಲ್ಕೆ] 

ಸಿಹಿವಿಲ್‌ "ಸೀಬಿಲ್‌' ನೋ. 

ಸಿಹಿವಿಲ್ಲ "ಸೀಬಿಲ್ಲ' ನೋ. 

ಸಿಹಿಸಾರು "ಸೀಸಾಜು' ನೋ. 

ಸಿಹಿಸೊಡರಿ (ನಾ). ಒಂದು ಬಗೆಯ ಸಸ್ಯ: "“ವೃಕ್ಷಗಂಧ- ಸಿಹಿಸೊಡರಿ'' 
(ಒಓಷಧಿ. ೧೫೭). [ಸಿಹಿ (ಆ ಸೀ) 4 ಸೊಡರಿ। 

ಸಿಹಿಹಾಲೆ "ಸಿಹಿವಾಲೆ' ನೋ. | 

ಸಿಹುಕೂರ್‌ (ನಾ). ಒಂದು ಊರಿನ ಹೆಸರು: ತಸ್ಕೆ ವ ಸಿಹುಕೂರೇ 
` ಪಣ್ಣವಿಂಶತಿನಿವರ್ತನಂ (ಇಆ. ೪1 ೯೦-೩೮; 692). [? % ಊರ್‌] 

ಸಿಳಿಸಿಳಿ (ನಾ). ಬೆಂಕಿ, ಮಿಂಚು ಮುಂತಾದುವುಗಳ ಆರ್ಭಟವನ್ನು ಸೂಚಿಸುವ 


ಒಂದು ಅನುಕರಣ ಶಬ್ದ: ಸಿಳಿಸಿಳಿ (ಪಾಠಾಂ. ಛಳಛಳ] ಧ್ವನಿ ಮಸಗೆ ತಿಲ ಹೆಕ್ಕಳಿಸಿ | 


ದವು . . . ಹವಿಗೆ ಭುಗಿಲೆಂದುಲಿದು ನಲಿದಾಡಿದನು ಹುತವಹನಶ್ವಮೇಧ 
ದಲಿ (ಶೂರರಾ. ೧-೭-೪೯). 

ಸಿಳಿಸಿಳಿಲ್‌ (ನಾ). ಬೆಂಕಿ, ಮಿಂಚು ಮುಂತಾದುವುಗಳ ಆರ್ಭಟವನ್ನು 
ಸೂಚಿಸುವ ಒಂದು ಅನುಕರಣ ಶಬ್ದ: ಏಳುನಾಲಿಗೆ ಸಾರ್ಚಿ ಧಗಧಗಲ್ಲಿಳಿ 
ಸಿಳಿಲ್ಲಿನದದಿಂ . , . ದಹಿಸುತಲಿರ್ಪ (ನವಮೋ. ೬-೫೦). 

ಸಿಳೀಮುಖ (ನಾ). ೧. ಬಾಣ; ಸರಳು: ಕಿಚ್ಚುಗಿಡಿಗೆದಜುವ ಸಿಳೀಮುಖ 
ಕೊಚ್ಚಲಿಭದವಯವವನಮರರಿಗಚ್ಚರಿಯ ತನಿಸೂಲ್‌ ಬಿಟ್ಟನು ಭೀಮ ಬವರದಲಿ 


(ಕುವ್ಮಾದ್ರೋ. ೧೨-೨೧). ೨. ತುಂಬಿ; ಭ್ರಮರ. ೧, ೨ : ಆವನಂ . . . ನೀರಜ 
ದಂತೆ ನಿಷಂಗದಂತೆ ನಿಬಿಡ ಸಿ!ಪಾಠಾಂ. ಶಿ ಳೀಮುಖಮುಂ . , ಎನಿಸಿದುದು 
(ಉಜಶೇ. ೨-೭೮ ವು. [ಆ ಸಂ. ಶಿಲೀಮುಖ) 
¢ ೨ 
ಸಿಳ್ಳಿ "ಸಿಳ್ಲು' ನೋ. 


ಸಿಳ್ಳಿಕ್ಕು (ಕ್ರಿ). ಬಾಯಿಂದ ಊದಿ ಸದ್ದುಮಾಡು; ಸಿಳ್ಳುಹಾಕು: ಎನ್ನವನೆ 
ನೋಡೆನುತ ಎತ್ತಿಕ್ಕಿಯಾಡುತಂ ಚೆನ್ನವನೆ ನೋಡೆಂದು ಸಿಳ್ಳಿಕ್ಕಿಯಾಡುತಂ 
(ಕಣ್ಣರ. ದೇ. ೧೯-೮). (ಸಿಳ್ಳು 1 ಇಕ್ಕು) 

ಸಿಳ್ಳಿಡು, ಸೀಳಿಡ್ಡು (ಕ್ರಿ). ಎ ಸಿಳ್ಳಿಕ್ಕು: ಕೋಲಂ ಬೀಸುತೆ ಸಿಳ್ಳಿಡುತೆ 
.«- ಕೌಲೇಯಮನಲ್ಲಿ ಕರೆವುತಂ ನಡೆತಂದಂ (ವೃಷ. ೧೧-೬೩). ಸೀಳಿಡ್ಮು : ಗಾಳಿಯಿಂ 
ತಲೆಗೂದಲಲುಗಲು ಸೀಳಿಡುತ ಕಣುಬಿಟ್ಟು ನೋಡುತ್ತ . . . ನಾಯಂ ಕರೆವುತ 
(ಬಸಪು. ೨೦-೧೩). [ಸಿಳ್ಳು 4. ಇಡು) 


ಸಿಳ್ಳುಗಳ್‌ . .. ದುರ್ಗಂಧಮುರ್ವಿಸುಗುಂ (ಪುಷ್ಪಪು ೧೩-೪೯). "ಸಿಳ್ಳುಗಣ್ಣು' ಪರಾ. 
ಸಿಳ್ಳೆ : 'ಸಿಳ್ಳೆಮುಸುಡು' ಪರಾ. (1 

ಸಿಳ್ಳುಗಣ್ಣು, ಸಿಳ್ಳೆಗಣ್ಣು (ನಾ). ಪಿಸುರು ತುಂಬಿದ ಕಣ್ಣು; ಗೀಜುಗಣ್ಣು: 
ಸಿ(ಶಿ)ಳ್ಳುಗಣ್ಣಿಗೆ ಮಂಜಂತೆ (ಚದಾವ. ೧೦೫-೬). ಸಿಳ್ಳೆಗಣ್ಣು : (8). 

ಸಿಳ್ಳು * ಕಣ್ಣು (ಆ ಕಣ್‌)) 

ಸಿಳ್ಳುನಾಯಿ 'ಸೀಳ್ನಾಯ್‌' ನೋ. 

ಸಿಳ್ಳುಲಿ (ನಾ). ಸಿಳ್ಳಿನ ಶಬ್ದ: ಅಲ್ಲೊಂದು ಇಲ್ಲೊಂದು ಸಿಳ್ಳುಲಿ ನೀರವತಾವೀಣೆಯ 
ತಂತಿಯನ್ನು ಮಾಟಿದಂತೆ ಕೇಳಿಬರುತ್ತಿತ್ತು (ಮರಮ. ೨೬೦). (ಸಿಳ್ಳು 4 ಉಲ್ಲಿ] 

ಸಿಳ್ಳುಹಾಕು, ಸಿಳ್ಳಿ ಹಾಕು, ಸಿಳ್ಳಿಹಾಕು (ಕ್ರಿ). (ಮನುಷ್ಯ, ಪಕ್ಷಿ ಮುಂತಾದುವು 
ಬಾಯಿಂದ ಊದಿ) ಸಿಳ್ಳಿನ ದನಿ ಮಾಡು; ಸೀಟಿಹೊಡೆ : ಪೊದೆಗಳಲ್ಲಿ ಹಕ್ಕಿಗಳು 
ಸಿಳ್ಳುಹಾಕಿ ಚಿಲಿಪಿಲಿಗುಟ್ಟುತ್ತಿದ್ದವು (ಯೋಧಪು. ೩); ಡಕಾಯಿತರು . . . ಮನೆಯ ಹಿಂದೆ 
ಹೋಗಿ ಹಾಲಕ್ಕಿಯಂತೆ ಸಿಳ್ಳುಹಾಕಿದರು (ಬಂಕಿಮ. ೪೦). ಸಿಳ್ಳಿ ಹಾಕು: ಕಾಜಾಣಾನೂ 
ಸಿಳ್ಳಿಹಾಕಾಕೆ ಸುರುಮಾಡಿದುವಲ್ಲಾ ! (ಮಲವ. ೨೬೦). ಸಿಳ್ಳೆಹಾಕು: ಅವನು ಸಿಳ್ಳೆಹಾಕಿ 
ಅವರ ಗಮನ ಸೆಳೆದನು (ರೂಢಿ). [ಸಿಳ್ಳು + ಹಾಕು (ಆಂ ಪಾಯ್ಕ್ಯು)) 


20| ಸಿಳ್ಳುಹೊಡೆ, ಶಿಳ್ಳಿಹೊಡೆ (ಕ್ರಿ). ೧. ಎ ಸಿಳ್ಳುಹಾಕು: ಸಿಳ್ಳುಹೊಡೆಯುತ್ತ . . . 


ಅಡ್ಡಾಡಲು ಪ್ರಾರಂಭಿಸಿದೆ (ಚೆಂದುಟಿ. ೯೮); ನೀಲ . . .ಸಿಳ್ಳುಹೊಡೆದು ತನ್ನ ಪ್ರಾಣಿಮಿತ್ರ 
ಕುದುರೆ ಹೈರಿಯನ್ನು ಕರೆದನು (ಬಂಗಾಹೆ. ೬೮). ೨. ಸೀಟಿಯಂಥ ಸಾಧನದಿಂದ 
ಧ್ವನಿಮಾಡು: ಕಂದರದ ಮರೆಯಿಂದ ತೂರಿ ಬಹ ರೈಲು . . . ಸಿಳ್ಳುಹೊಡೆವುದು 
ಮಾಯಕಾರನಂತೆ ! (ಭಾವಜೀ. ೨೧-೨೦). ಶಿಳ್ಳಿಹೊಡೆ: ೧. ಬಾಗಿಲಾಚೆ ಶಿಳ್ಳಿಹೊಡೆದಾಗ 
ಬಾಗಿಲು ತೆಗೆದಳಂತೆ (ಚೆಂಗೂಲಿ. ೧೯೧). (ಸಿಳ್ಳು * ಹೊಡೆ, (ಆ ಪೊಡೆ,)] 


ಸಿಳ್ಳೆ "ಸಿಳ್ಳ್ಮು' ನೋ. 


ಸಿಳ್ಳೆ (ನಾ). ಕವಲಾಗಿರುವ ಚುಚ್ಚುಗೋಲು: ""ಸರ್ವಲಾ, ತೋಮರಃ - ೨ 
ಮರದ ಸಿಳ್ಳೆ, ಡಾಣೆ ಮುಂತಾದ ಆಯುಧಕ್ಕೆ ಹೆಸರು'' (ಸಿದ್ಧಾಂತಿ. ೨೬೬). 
[4 ತೆಲು. ಚಳ್ಳು, ಸಿಳ್ಳು] 


30| ಸಿಳ್ಳೆ "ಸಿಳ್ಲು' ನೋ. 


ಸಿಳ್ಳೆ (ಗು). ಸೊರಗಿದ; ಬಡಕಲಾದ: "ಸಿಳ್ಳೆಕಾಯ' ಪರಾ. (1 

ಸಿಳ್ಳೆಕಾಯ (ನಾ). ಸೊರಗಿದ ಶರೀರ ; ಬಡಕಲು ಮೈ : ಒಬ್ಬ ಸ್ಥೂಲಶರೀರದವನು. 
ಮತ್ತೊಬ್ಬ ಸಿಳ್ಳೆಕಾಯದವನು (ಚಿಂಗಾಳ್ಮ-೪೬). [ಸಿಳ್ಳೆ 3- ಕಾಯ) 

ಸಿಳ್ಳೆಗಣ್ಣು "ಸಿಳ್ಳುಗಣ್ಣು' ನೋ. 


ಸಿಳ್ಳಿಮಿಳ್ಳಿ, ಸಿಲ್ಲಿಮಿಳ್ಳಿ (ಗು). ಗಣನೆಗೆ ಬಾರದ; ಯಃಶಶ್ಚಿತ್ತು:ಆ ಮೂರಂತಸ್ತಿನ |35| ಸಿಳ್ಳೆ ಮುಸುಡು (ನಾ). ಪಿಸುರಿನಿಂದ ಕೂಡಿದ ಮುಖ : ಸಿ(ಜಾಕಾಂ. ಹಿ]ಳೈಮುಸುಡಿನ 


ಮನೆಯೊಳಗೆ ಈಗ ಸಿಳ್ಳಿಮಿಳ್ಳಿ ಮೂರೇ ಮೂರು ಪ್ರಾಣಿಗಳು ವಾಸವಾಗಿವೆ (ಎರಸೆ. ೧). 
ಸಿಲ್ಲಿಮಿಳ್ಳಿ : (0. [1 

ಸಿಳ್ಳಿಹಾಕು "ಸಿಳ್ಳುಹಾಕು' ನೋ., 

ಸಿಳ್ಳು, ಶಿಳ್ಳಿ, ಶಿಳ್ಳು, ಸಿಳ್ಳಿ, ಸಿಳ್ಳೆ, ಸೀಳ್ಕು (ನಾ). ೧. (ಮನುಷ್ಯ ಹಕ್ಕಿ 


ತೊತ್ತೆ ನಡೆ (ತೊರರಾ. ೫-೮-೭೭). (ಸಿಳ್ಳೆ (< ಸಿಳ್ಳು) “+ ಮುಸುಡು (ಆ ಮುಸುಂಡು)] 
ಸಿಳ್ಳೆಯೂದು (ಕ್ರಿ). ಸೀಟಿಯಂಥ ಸಾಧನದಿಂದ ಧ್ವನಿಮಾಡು : ಸೆರೆಮನೆಯ 
ದ್ವಾರಪ್ರದೇಶದಲ್ಲಿದ್ದ ಕಾವಲುಗಾರ ಸಿಳ್ಳೆಯೂದಿದನು (ಪುನರು. ೨೦೭). 
[ಸಿಳ್ಳೆ (ಆ ಸಿಳ್ಳು) * ಊದು) 


ಮುಂತಾದುವು) ಬಾಯಿಂದ ಊದಿ ಮಾಡುವ ಸದ್ದು; ಸೀಟಿ: ಮುಂಗೈ |40| ಸಿಳ್ಳೆಹಾಕು "ಸಿಳ್ಳುಹಾಕು' ನೋ. 


ಯೊಳಾಡುವದು ಹಿಂಗುವದು ಹೊಂಗುವದು ಸಿಂಗಿಯಲಿ ಸಿಳ್ಳ ಬಿಡುತಿಹುದು ಆ ಮಿಗದ 
ಸಂಗವನು ನೋಡು (ಸರ್ವಜ್ಞ. ೨೦೫೪); ಗರಿಪುಕ್ಕಮಂ ಕುಣಿಕುಣಿಸಿ ಸಿಳ್ಳನೂದಿತು ಸಿಪಿಲೆ 
(ಶ್ರೀರಾಮಾ. ೨೨೮-೨೧); ಮಧುರನು ಏನೊ ಹೇಳದೆ ಇದ್ದವನು ಸಿಳ್ಳನ್ನು ಕೇಳಿದ ಕೂಡಲೆ 
ಧಢಧಢನೆ ಇಳಿದನು (ಬಂಕಿಮ. ೪೦). ೨. ಸೀಟಿಯ ಧ್ವನಿಯನ್ನು ಹೊರಡಿಸುವ 
ಒಂದು ಬಗೆಯ ಊದುವ ಸಾಧನ: "ಸಿಳ್ಳುಹೊಡೆ' ಪರಾ. ಶಿಳ್ಳಿ: ೧. 
"ಶಿಳ್ಳಿಹೊಡೆ' ಪರಾ. ಶಿಳ್ಳು : ೧. "ಶಿಳ್ಳುದನಿ' ಪರಾ. ಸಿಳ್ಳಿ : ೧. "ಸಿಳ್ಳಿಹಾಕು' 


ಹೀಖ್‌, ಸಿರ್‌ (ನಾ). ವೇಗವನ್ನಾಗಲೀ ಕೋಪವನ್ನಾಗಲೀ ಸೂಚಿಸುವ 


ಒಂದು ಅನುಕರಣ ಶಬ್ದ : ಬಡಿವಲ್ಲಿ ನಿಡಿಯ ಪುಳ್ಳಿಯ ಕಡೆಯುಡಿ ಸಿಲ್ಲೆಂದು ಪಾಲ್‌ 
(ಧರ್ಮಾಮೃ. ೧೨-೨೨೩). ಸಿರ್‌: ಸಿವಂಗಿ ಹಾಗೆ ಸಿರ್‌ ಅನ್ನಬೇಡ (ಚಂದತೋ ೧೪). 

ಸಿಖ, ಸಿರು (ಕ್ರಿ). ಸೀಳು; ಬಿರಿ : "ಸಿಯುಗವಡೆ', "ಸಿಜುವಾಯ' ಪರಾ. ಸಿರು: 
"ಸಿರುವಾಯಿ' ಪರಾ. [೬ ಸಿವುಜು) 


ಸಿಜುಂಬಳಾಡು "ಸೀಟುಂಬುಳಾಡು' ನೋ. 


ಸಿಜುಂಬು 


ಸೀಬಖಂಬು 'ಸಿಡುಂಬು' ನೋ. 

ಸಿಖಂಬುಣಿ (ನಾ). ಮೆಳೆ;ಪೊದೆ (?) :ಉಗುರುತುಪ್ಪುಳು ಹಜ್ಜೆಗಳ ಸಿಜುಂಬುಜಿಯ 
ಹುತ್ತುಗಳ ನೋಡುತ ಸನ್ನೆಗೆಯ್ವುತ್ತ ಹರದು ನಡೆ (ಚರಮ. ೧೦-೨೦). 

[ಸಿಜುಂಬು (ಆ ಸಿಡುಂಬು) *- ಉಣಿ! 

ಸಿಜು೭: ಲಾಡು "ಸೀಯಿಂಬುಳಾಡು' ನೋ. 

ಸೀಖಂಬುಳ್‌ 'ಸೀಯಿಂಬುಳು' ನೋ. 

ಸಿಜುಂಬುಳಾಡು "ಸೀಟುಂಬುಳಾಡು' ನೋ. 

ಸಿಜುಗವಡೆ (ನಾ). ಒಡೆದ ಕವಡೆ; ಬಿರಿದು ಹೋದ ಕವಡೆ: ದಿವ್ಯರತ್ನ 
ಭೂಷಣಮೊಲ್ಲದೆ ಸಿ!ಪಾಠಾಂ. ಸೀ]ಜುಗವಡೆಯ ಸರಂಗಳ ಬೇಡಿ ಬದುಕುವ ವಿಕಾರಿ 
ಯಂದದಿ (ನಂದಿಮಾ. ೨೨-೧೧). [ಸಿಜು 1 ಕವಡೆ] 

ಸಿಜುವಾಯ (ನಾ). ಸೀಳಿದ ಬಾಯುಳ್ಳವನು: ಮುಖುವೆಲ್ಲಿ ಕಣುವ ಬಿಡು ಮಿಗೆ 
ತುಜ್‌ಸಾವಂ ಕಜೆವರೇಳು ಬಿದಿರ ಪಿಡಿ ನೀಂ ಸಿಜುವಾಯನೆನಿಪ್ಪಬ್ಬರ ತುಜುಹಟ್ಟಿ 
ಯೊಳುರ್ಬಿ ಪರ್ಬುತಿರ್ಪವಸರದೊಳ್‌ (ದಶಾವ. ೯-೧೨೫). 

[ಸಲು 3- ಬಾಯ್‌ + - ಅ) 

ಸೀಬಾಲೇಖ (ನಾ). ಶಿಲಾಶಾಸನ; ಶಿಲಾಲೇಖ: ಸಿಯಾಲೇಖಮಂ ಬರೆದಂ 
ಶ್ರೀಮನ್ಮಹಾಶಾಮನ್ನಂ ಮಂಗಿಯೇಚಯ್ಮನ ಸನ್ನಿವಿಗ್ರಹಿ ಬಮ್ಮಯ್ಕಂ (ಎಕ. ೫೬ ಚಿತ್ರದು. 
೮೨-೩೬; 1074). (೫ ಇದು "ಶಿಲಾಲೇಖ' ಎಂಬುದರ ಅಪಲಿಖಿತ) 

ಸಿಲ್ಲ "ಸಿತಗ' ನೋ. 

ಸಿ, ಸೀಯು (ಕ್ರಿ). ಸೀತ, ಸೀದ, (ಭೂತಕೃ), ಸೀದು (ಭೂತನ್ಮೂ). 
೧. (ಉರಿಯಿಂದ ಆಹಾರಪದಾರ್ಥ ಮುಂತಾದವು) ಹೆಚ್ಚಾಗಿ 
ಸುಟ್ಟುಹೋಗು; ಕರಿಕಾಗು: ಸೀಯೆ ತಲೆ ಬೇಯ ಮೆಯ್‌ ಮೇಲ್ವಾಯೆ ಕರಂ 
ಪಸಿದ ಪುಲ್ಮರುಳ್‌ (ಕಾವ್ಯಸಾ. ೫೩೬ ಶೂದ್ರಕ); ಉಭಯಬಲಂಗಳೊಳಂ . . 
ಕೊಳ್ಳಿವೀಸಿದಾಗಳ್‌ . . . ಅಜನ ಪದ್ಮವಿಷ್ಟರದೆಸಬಂದರೆಸೀದುವು (ಪಂಪಭಾ. ೧೦-೩೬); 
ತೇಜದ ಸೋಂಕಿನಿಂದವೆಮೆ ಸೀಗೆಂದುದ್ದತರ್ನ್ಕೋಡಲಂಜುವಿನಂ ವಿಕ್ರಮವಿಭ್ರಮಂ 
ಸೊಗಯಿಸಿತ್ತೀ ವಿಷ್ಣುಭೂಪಾಳನೊಳ್‌ (ಮೈಆರಿ. ೧೯೩೭, ೨೪-೯; 1148); ರುಳಕೆ . . . 
ಅಂಬುಜದೆಸಳು ಸೀದವು ತುಂಬಿಗಳು ಸಹಿತ (ಕುವ್ಮಾಆ. ೨೦-೫೪). ೨. ಬತ್ತು; ಒಣಗು: 
ನಿನ್ನೀ ನಗೆಮೊಗದ ಸಿರಿ ಸೀದು ಕರಿಯಾಯ್ತು (ಕುವ್ಮಾಸ. ೧೪-೨); ಬೀತುದು ಮಳೆಗಾಲ 
ಜಲ ನೆಲೆಗೊಂಡುದು ಸೀತರುಣಾಬ್ಹ ಕೊಬ್ಬಿದುವು (ಮೋಹತ. ೪-೪೨). ೩. ಅತಿಯಾದ 
ಬಿಸಿಯಿಂದ ಕಾಯು; ಹೆಚ್ಚಾಗಿ ಸುಡು: ಅಲ್ಲಿ ದೂತರೆಯ್ದೆ ಉರಿವ ಕಿಚ್ಚಿನೊಳಗೆ 
ತಲೆಕೆಳಕನೆ ಪಿಡಿದು ಸೀವುತಿಪ್ಪ ಕುದಿವ ಕಿಟ್ಟಗುಳವನೆಚೆದು ಕುಡಿಯಿಮೆಂದು ಬಡಿವರಪ್ಪ 
(ಸಾನಂಚ. ೬-೧೦೩). ೪. (ಆಲಂ) ನಾಶವಾಗು; ಅಳಿ: ಆ ಮಹಾನಾರಾಯಣಾಸ್ತ್ರದ 
ಸೀಮೆ ಸೀದುದು [ಪಾಠಾಂ. ಬಿದ್ದುದು) (ಕುವ್ಮಾಕ. ೧-೨೭). ಸೀಯು: ೧. 
ಒಲೆಯಡಿಯನುಲುಹಿದಡೆ ಹೊಗೆ ಗೋಳಕನಾಥನ ಕೊರಳ ಸುತ್ತಿತ್ತು ಮಹೀತಳನ ಜೆಡೆ 
ಸೀಯಿತ್ತು (ಬಸವ. ೯೩೦); ಒತ್ತುವ ಪದ್ಮಪತ್ರ ಕದಳೀದಳಸಂಕುಳಮೆಯ್ದೆ ಬೆಂದು 
ಸೀಯುತ್ತಿವೆ (ಗರಿಕ. ೪-೧೧೪); ಅನ್ನವು ಸೀದ ವಾಸನೆ ಮನೆಯೊಳಗೆಲ್ಲಾ ತುಂಬಿ ಹೊರಗಿನ 
ವಾತಾವರಣದಲ್ಲಿ ಸೇರಿಹೋಗುತ್ತಿದ್ದಿತು (ನಿರಾತೆ. ೧೦೭). ೩. ಅವರೆಲ್ಲರು ದುಃಖದಿ 
ಕೋಪದಿ ಬಂದೀ . . . ಗುಡಿಯನು ಹೊತ್ತಿಸಿ ಅಂದದ ಮೂರ್ತಿಯ ಸೀಯುವರೊ 
(ಕವಿಸೋ. ೫೦-೧೬). ೪. ಕರ್ಣಔ ಕೋಲ ಗಟ್‌ ಸೋಂಕಿದರೆ ಸೀಯದೆ ಸಿತಗತನ ನಿನಗೆ 
(ಕುವ್ಮಾಕ. ೧೬-೧೭). ೫. (ಆಲಂ) ಲಕ್ಷಿಸು; ಗಣನೆಗೆ ತೆಗೆದುಕೊಳ್ಳು: ಉದಧಿ 
ನದಿಯ ನೀರಂ ಸೀವುದೆ ಬಾಸ್ಕರಂ ಕನ್ನಡಿಯ ಬೆಳಗಂ ಪಾರ್ವನೆ 
(ಬಸರ, ೮-೧೨೦); ಆ ಹಳ್ಳೀಲಿ ಅವನನ್ನು ಯಾರೂ ಸೀಯಲಿಲ್ಲ, ಅದಕ್ಕೇ ಇಲ್ಲಿಗೆ 
ಬಂದಿದ್ದಾನೆ (ರೂಢಿ. .೬, ವಿಕ್ರಯಿಸು; ಮಾರು: ಜಮಾನನ್ನು ರೈತರಿಗೆ ಗುತ್ತಿಗೆ 


ಮಾಡಿದರೆ . . . ವ್ಯವಸಾಯದ ಮುಟ್ಟುಗಳು ಕೆಟ್ಟು ಅವುಗಳನ್ನು ಕಾಲುಭಾಗ 
ಬೆಲೆಗಾದರೂ ಸರಿಯೆ ಸೀಯಲಾಗದೆಂದೂ . . . ಪಾರುಪತ್ಯಗಾರ ವಾದಿಸಿದನು 
(ಪುನರು. ೨೬೫). 


ಸೀದುಬಿಡು ಎ (ಆಲಂ) ಮಾರು; ವಿಕ್ರಯಿಸು: ತಂದ ಮಾಲೆಲ್ಲಾ ಸಿಕ್ಕಾಪಟ್ಟೆ 


10 


25 


40 


೮೫೫೮ 


| 
| 


ಸೀಂದು 


ಸೀದುಬಿಡುತ್ತಾನೆ (ಮರಳ. ೮); ಬರೋ ಚುಂಚನಗಿರಿಜಾತ್ರೇಲಿ ನಿಮ್ಮನ್ನು ಹೋದಷ್ಟಕ್ಕೆ 
ಸೀದುಬಿಡ್ತೀನಿ! (ನನ್ನೂರು. ೨೯೭). ಸೀದುಹೋಗು ಎ ೧. ಅಧಿಕವಾದ ಉರಿಯಂದ 
ಆಹಾರಪದಾರ್ಥ ಮುಂತಾದುವು ಸುಟ್ಟುಹೋಗು ,- ಕರಿಕಾಗು: 
ಕೊಮ್ಮೆಬೇರು ತಂದು . . , ಬೇರು ಸೀದುಹೋಗದಂತೆ ಕಾಯಿಸಿ. (ಕಣ್ಗೆ. ನಜ ೪.೨). 
೨. (ಆಲಂ) ನಾಶವಾಗು: ನಮ್ಮ ವಂಶಾಂಕುರವುಸೀದುಹೋಗುತ್ತದೆ (ಲಕ್ಷ್ಮೀಪ್ರ. ೩೭). 
[ದೇ. ॥ ತಮಿ. ತೀ, ತೀಯ್‌; ಮಲ. ತೀ ಎ ಬೆಂಕಿ; ತುಳು. ಚೀಂಚು, ಚೀಂತು] 


ಸ್ತಿ, ಸಿಹಿ (ನಾ). ೧. ಷಡ್ರಸಗಳಲ್ಲಿ ಒಂದು; ಸವಿ: ಹಾರೈಸೆ ಸೀ!ಪಾಕಾಂ. ಸಿಹಿ] 


ಯುಳ್ಳ ಸಕ್ಕರೆಯು ಪಡಿಯಿಲ್ಲ (ಚನ್ನರ. ದೇ. ೩೨೫-೨೦); ಜೇನೆಯ್ಕ ಸೀಯೆನಿಪ್ಪಾ ಗೇಯ 
ರಸದಿಂಪನೇನೆಂಬೆ (ಪದ್ಮರಾ. ೮-೬೨); ಆಡಿನ ಹಾಲು ಸೀ ಆಗಿ ಇರುವದು (ಮುಂಬಯಿ. 
6. ೫-೧೫). ಸಿಹಿ : ೧. ಸಕ್ಕರೆಗೆ ಸಿಹಿಯಾಗಿರ್ಪುದೆಂತು ಸಹಜಂ... ಅಂತೆ ಚಕ್ರವರ್ತಿಯ 
ದೇವೇಂದ್ರನ ಸರ್ವಜ್ಞನ ಪದವಿಯನೆಯ್ದುವ ಪುರುಷಂಗೆ . . . ಭಕ್ತಿಯುಂ 
ಸಹಜವಾಾಗಿರ್ಕುಂ (ಧರ್ಮಾಮೃ. ೪-೪೦); ರೋಗಿಗೆ ಹಾಲು ಸಿಹಿಯಪ್ಪುದೆ 
(ಶೂನ್ಮಸಂ. ೨೭೦-೪೫); ಒಗರುಪ್ಪು ಸಿಹಿ ಕಹಿ ಹುಳಿ ಕಾರಗಳ ತೆಗೆತೆಗೆದೀವುತಿಹನು ನಾಲಗೆಗೆ 
(ಭರಚ. ೪-೯೩); ಸಿಹಿಯೋ ಕಹಿಯೋ (ಅನಿಕೇ. ೩೧-೨). ೨. ಸವಿಯಾದ ಪದಾರ್ಥ : 
ಅವರ ಮಗುವಿನ ಹುಟ್ಟುಹಬ್ಬಕ್ಕೆಂದು ಎರಡು ಬಗೆ ಸಿಹಿ ಮಾಡಿದ್ದರು (ರೂಢಿ). 

(ದೇ. ॥ ತಮಿ. ತಿತ್ತಿ, ತೀಮ್‌, ತೀಯಮ್‌, ತೀವು; ಮಲ, ತಿತ್ತು; ತುಳು. ಶೀ; ತೆಲು. 
ತಿಯ್ಕ, ತೀಪಿ, ತೀಪು, ತೀಯ; ಕುಇ. ಸೆಪ; ಕುವಿ. ತೀಪ] 


ಸ್ಮಿ (ನಾ)."ಛೀ', "ಬಿಡು' ಎಂಬರ್ಥದಲ್ಲಿ ಬಳಸುವ ಒಂದು ಉದ್ದಾರವಾಚಕ: 


ಅಂದಿನಾನಿನ್ನ ಗರ್ಜನೆಯುಂ ಬೀರಮುಮಾಗಳಿಂತು ಪುಡಿಯೊಳ್‌ ಚಃ ಸೀ ಪೊರಳ್ಹಿರ್ಪುದೇ 
(ಶಾಂತಿಪು. ೭-೬೦). 


ಸೀಂಟು, ಸೀಟು, (ಕ್ರಿ). ೧. ಒರಸು; ಉಜ್ಜು; ತೊಡೆ: ಇದು ನೀತಿಶಾಸ್ತ್ರದ 


ಬಲ್ಮೆಯಲ್ಲೆಂಗದಂ ಸೀಂಟಿ ತಾನಿಂತೆಂದು ಬರೆದಂ (ವಡ್ಡಾರಾ. ೧೮೪-೧೩); ಕಣೆ 
ರೋಮರೋಮಂದಪ್ಪದೆ ನಾಂಟಿದುವು ಸೀಂಟಿದುವು ವಿಧಿಲಿಪಿಯಂ (ಪಂರಾಮಾ. ೧೩-೭೧); 
ಸ್ವೇದಬಿಂದುಪ್ಲವಮಂ ಸೀಂಟುತ್ತೆ ಕುಳ್ಳಿರ್ದೆಡೆಯೊಳಡಸಿ ನೆರ್ಮಾಗುತುಂ. .. ಅವನೀಶಂ 
ಗಾಸೆಯಾದಂ ಪ್ರಿಯಸಚಿವಸುತಂ (ಲೀಲಾವ. ೬-೪೨); ನಿತ್ಯಬಿಂದುಗೆ - ಬೆಡಂಗು . .. 
ಸೀಂಟು, ತೋಂಟಿಂ (ಶಮದ. ೩೬ ಪ್ರಯೋ). ೨. ಕೊನೆಯ ತೊಟ್ಟಿನವರೆಗೆ ಹಿಂಡು, - 
- ಹಿಳಿ: (8. ೩. (ಮಕ್ಕಳು ಅಥವಾ ಹೆಳವರಂತೆ) ನೆಲದ ಮೇಲೆ 
ಕುಳಿತಂತೆಯೇಸರಿ,-- ಜರುಗು: 8. ೪. ಗುದವನ್ನು ತೊಳೆ,-- ಪ್ರಕ್ನಾಲಿಸು: 
""ಸೀಂಟು -- ಗುದಸಮ್ಮಾರ್ಜನೇ'' (ಶಮಧಾ). ೫. (ಆಲಂ) ನಾಶಮಾಡು; 
ಧ್ವಂಸಗೊಳಿಸು : ಇಂದ್ರಾದ್ಕರಂ ಸೀಂಟುವ ಯಕ್ಷಾಧೀಶನಂ ಕಟ್ಟುವ . .. ಅಗುರ್ವಂ 
ತೋಟ್‌ದಪ್ರೆಂ (ಜಗವ. ೧೩-೩೮). ೬. ಅಲಕ್ಷಿಸು; ತೆಗೆದುಹಾಕು: ತನ್ನನುಜೆಗೆ 
ನಂದನನತ್ಮುನ್ನತನಪ್ಪಂ ಗಡಾಗಿ ಸೀಂಟಿದವೀ ಮಾತೆನ್ನದಿರೆನ್ನಯ ತಾಯುಮನೆನ್ನು 
ಮನವನೋಲೆಗಳಸುವಂ ಗಡ ಕೇಳಾ (ಅರ್ಥನೇ. ೭-೧೬). ಸೀಟು: ೧. ವಿಧಿಯಿಲ್ಲದೆ 
ಗೋಪುವಿನ ಮುಖವನ್ನು "ಸೀಟಿ'ದನು (ಬಾಳಹೂ. ೯೭). ೨. ಸಿರಿವಂತರೆಂದರೆ 
ಸಮಾಜದಲ್ಲಿಯ ಬಡಜನರ ರಕ್ತವನ್ನು ಸೀಟುವವರು (ಜನಜೀ ೧೦೪). 

ಸೀಂಟಿ ಕಳೆ ಎ ೧. ಒರೆಸಿ ಬಿಡು; ತೊಡೆದು ಹಾಕು: ಪೂರ್ವಾವನೀಪಾಲಪ್ರಶಸ್ತಿ 
ಗಳೊಂದೊಂದಂ ದಂಡರತ್ನದಿಂ ಸೀಂಟಿ ಕಳೆದು (ಆದಿಪು. ೧೬-೭೧೬). ೨. ಒರೆಸಿಕೊಳ್ಳು; 
ತೊಡೆದುಕೊಳ್ಳು: ಬಿಸುನೆತ್ತರ್‌ ಕಣ್ಣಂ ಕವಿಯೆ ಸೀಂಟಿ ಕಳೆದು (ಪಂಪಭಾ. ೧೨-೭೪ ವ). 
೩. ಚಿವುಟಿ ಹಾಕು; ಕತ್ತರಿಸು: ಬೆಳೆಯಸಬೇಡರಾತಿತರುವಂ. .. ಅದಂ ಮೊಳೆಯೊಳೆ 
ತೋಡಿ ಸೀಂಟಿ ಕಳೆಯಲ್‌ ಬಗೆದಪ್ಪುದು (ಸೂಕ್ತಿಸು. ೧೬-೧೮). 

(ದೇ. ॥ ತಮಿ. ಚಿನ್ನು, ಚೀನ್ಹು; ಮಲ. ಚೀಣ್ಣು - ತಡವು] 


ಸೀಂತು "ಸೀನ್‌,' ಪರಾ. 
ಸೀಂದು (ಕ್ರಿ). ಸಶಬ್ದವಾಗಿ ಮೂಗಿನಿಂದ ಸಿಂಬಳವನ್ನು ತೆಗೆದುಹಾಕು: 


ಅವಡು. ಕವಡು, ಸೀಂದು, ಸುಂದು ಇತಿ ಮೋದ್ರಾದಿರಾಕೃತಿಗಣಃ: (ಶಬ್ದಾನು. 
೫೬೯ ಪ್ರಯೋ). "ಸೀ೦ಟು' ಪರಾ. (ಜೀ.॥ ತಮಿ. ಚೀನ್ತು, ಚಿನ್ನು; ಮಲ; ಚೀನ್ರು, 
ಚೀಜ್ಯು; ತೆಲು. ಚೀದು; ಪರ್ಜಿ. ತೀದ್‌; ಗಡಬ. ಸೀಂದ್‌; ಕುಇ. ಸ್ರೀಂದ] 


ಸೀಂಪ 


ಸೀಂಪ "ಸೀನ್‌,' ಪರಾ. 

ಸೀಂಪಾಲ "ಸೀಂಬಾಲ' ನೋ. 

ಸೀಂಬಾಲ, ಶೀಂಬಾಲ, ಸೀಂಪಾಲ (ನಾ). ೧. ಒಂದು ಊರಿನ ಹೆಸರು: ತಸ್ಮ 
ಸಾಕ್ಷಿಣ . . . ಮಣಿಯುಗುರೆಯ ನನ್ನಾ ಲ ಸೀಂಬಾಲಾದಪಭೃಶ್ಕಯಾಂ (ಎಕ. । (೫), 
೧-೩೩; 4667); ಅಮಣಿಯ ನಂದ್ಕಾಲ ಸೀಂಬಾಲದೇಶ ಪ್ರಕೃತ್ಕಾಧ್ಮಕ್ಸಾಣಾಂ 
(ಮೈಆರಿ. ೧೯೩೦, ೩-೨೧; 500). ಶೀಂಬಾಲ: ೨. "ಸೀಂಬಾಲ' ಎಂಬ ಊರಿಗೆ 
ಸೇರಿದವನು : ಮಣಿಯರುನ್ನಂದ್ಕಾಲರುಂ ಶೀಮ್ಪ್ಬಾಲರುಂ . . . ಎಲ್ಲಾ ಸಾಮನ್ತರು 
ಮತ್ತಾಣಿಉಂ ಸಾಕ್ಲಿ (ಮೈಲಆರಿ. ೧೯೪೧, ೧-೩೪; ಸು. 643). ಹೀಂಪಾಲ: 
೧. ಮಣಿಯದೆಗುರೆಯ ನಂದಿಯಾಲ ಸೀಮ್ಸಾಲನಾಣ್ಣಲ್‌ಯ ಮದಣ್ಣ (ಮೈಲರಿ. 

(7) 

ಸೀಂಬುಟು (ನಾ). ಕೀವಿನಲ್ಲಿ ಉತ್ಪತ್ತಿಯಾಗುವ ಒಂದು ಬಗೆಯ ಹುಳು: 
ಕಾಯ್ದ ಕಾವಲಿಯೊಳ್‌ ಕುಳ್ಳಿರಿಸೊಯ್ತು ಬಾಲವುಟುವುಂ ಕೀವಾಗಿ ತೀವಿರ್ದ 
ಸೀಂಬುಟುವಂ ಬಾಯ್ದೆಟೆ (ದಶಕು. ೩-೧೭). (7 “ ಪುಲು| 

ಸೀಕಂಚಿ (ನಾ). ಒಂದು ಬಗೆಯ ಗಿಡ ಮತ್ತು ಅದರ ಹಣ್ಣು: ಆ ಮಣ್ಣಿಂದ 
ಒಂದು ಸೀಕಂಚಿ ಗಿಡಾ ಹುಟ್ಟು (ಎಮುಕ. ೬). (ಸೀ * ಕಂಚಿ] 

ಸೀಕರ (ನಾ). ೧. ಸಣ್ಣ ಹನಿ; ತುಂತುರು: ಉಗುಟ ಸೀಕರಂಗಳ್‌ ತಮ್ಮ 
ಮುಂಗೈಯ ಮೇಗೆ ಬಿಟ್ಡೊಡೆ (ವಡ್ಡಾರಾ. ೬೯-೨೫); ಸೀಕರಮುಣ್ಮುವ ದಿಗ್ಗಜವ್ರಜಂ 
ಬಳಸಿದ ದಿವ್ಕದಂತಿಯೆನೆ . . . ಕಣ್ಣೆಸೆದಂ ನೃಪರೂಪಚಂದ್ರಮಂ (ಕಾದಂಪೂ. ೫೮೯); 
ಸುರುಚಿರಪಂಕಜಾಕರದ ಸೀಕರಮಂ ನಯದಿಂದಮೆತ್ತಿ ಬಂಧುರನವಗಂಧಶಾಳಿವನರಾಜಿ 
ಯನೊಯ್ಕನೆ ಸೋಂಕಿ . . . ತೊಳಗುತಿಪ್ಪುದು ಗಂಧವಹಂ ಪುರಾಂತದೊಳ್‌ 
(ವರ್ಧಮಾ. ೧-೬೦). ೨. ಹನಿಮಳೆ; ತುಂತುರುಮಳೆ: ಸೀಕರದ ಸೇಸೆಯೊಳು 
ಮಿಂದು ಸುಮನೋರಜವ ಪೂಸಿ ಕೆಂದಳಿರ ತೆರೆಮರೆಗೊಂಡ ಶುಕಯೋಗಿ! 

[ಸಂ.1 

ಸೀಕರಣೆ, ಶಿಖರಣೆ, ಶೀಕರಣೆ, ಸಿಕರಣೆ, ಸಿಹಿಕರಣೆ (ನಾ). 
೧. (ಸಾಮಾನ್ಯವಾಗಿ) ಮಾವು, ಬಾಳೆ ಮುಂತಾದ ಹಣ್ಣುಗಳಿಗೆ ಸಕ್ಕರೆ, 
ಹಾಲು ಮುಂತಾದುವನ್ನು ಬೆರಸಿ ತಯಾರಿಸುವ ಒಂದ ಬಗೆಯ ಸಿಹಿಯಾದ, 
ಗಟ್ಟಿ ದ್ರವರೂಪದ ಪದಾರ್ಥ: ಸೀಕರಣೆ ಹೊದಕ ಪಾನ ಪಳಿದೆಯವೆಂಬ 
ನಾನಾಭಿನ್ನರುಚಿಯ ಶಾಕಂಗಳುಂ . . . ಮೊದಲಾಗಿ ಹದನಟ್‌ದು ಬಡಿಸೆ (ಧರ್ಮಪ. 
೨-೫೬ ವ); ಕಳಿತ ಬಾಳೆಯ ಹಣ್ಣ ಸಕ್ಕರೆಯ ಪೊಸಪಾಕದೊಳಗೆ ಕೆಲವಂ . . . 
ಚಿಲುಪಾಲಿನೊಳ್‌ ಕೆಲವನಿಳುಹಿಕೊಂಡಿಂತು ನಾನಾಪರಿಯ ಸೀಕರಣೆಗಳನು ಹಸನಂ 
ಮಾಳ್ಪುದು (ಸೂಪಶಾ. ೪-೯೦); ಪಕ್ಟಘಫಲರಸಾಯನದ ಸೀಕರಣೆಗಳನು . . .ದಧಿ ದುಗ್ಡ 
ಮುಂತಾದ ಭೋಜ್ಯಪರಿಕರಮನುಲ್‌ ನೀಡಿಸಿದನಾ ಮಹಾಚರಕೊಲ್ಲು ಚೆನ್ನಬಸವೇಶಂ 
(ಚಿಬಪು. ೫-೬೦). ಶಿಖರಣೆ: ೧. ರಣಮಹೀಪಾತ್ರೆಯಲಿ . . . ನೆಣವಸೆಯ ಶಿಖರಣೆಯ 
ಕರುಳಿನ ವಿವಿಧಶಾಖಗಳ ಗಣನೆಯಿಲ್ಲದ ರುಧಿರಫೃತದಿಂದುಣಬಡಿಸಿದರು 
(ಆನಂರಾ. ೪-೫-೨೮). ಶೀಕರಣೆ: ೧. ಹತ್ತೆಂಟು ಹಣ್ಣುಗಳ ಶೀಕರಣೆಯನ್ನು ತಿನ್ನುವಾಗ 
ವಸಂತರಾಯನ ಆದರ ವಿನಯಗಳು ಉಕ್ಕೇರಿದವು (ಗಂಮಾಯಿ. ೨೧೩); ಒಳಗೆ ತಾಯಿ 
ಮಕ್ಕಳು ಶೀಕರಣೆಯನ್ನು ಸುರಿಯುತ್ತಿದ್ದರು (ಭಾರಥಿ. ೧೯). ಸಿಕರಣೆ: ೧. ಪತ್ರಫಲಶಾಕ 
ಸಿಕರಣೆ . . . ಬಹುಭಕ್ಕಭೋಜ್ಯವ ಸಲೆ ಸಮರ್ಪಿಸಿದನೀಶ್ವರಗೆ (ಮೋಹತ. ೨೧-೪೧); 
ಮಧು ಶರ್ಕರಾಮಿಷ ಪಳಿದ್ಮ ಸಿ(ಪಾಠಾಂ. ಸೀ]ಕರಣೆ ಶಾಕ ತನಿವಣ್ಗಳ . 
ಸವಿಧನಚ್ಕುತಂ (ಜೈಮಿಭಾ. ೬-೪೪). ೨. ಓಂದು ಬಗೆಯ ಮೇಲೋಗರ : ಬದನೆಯ 
ಬಲಿದ ಹಣ್ಣ ಕುಯಿದು ತಿಳಿದುಪ್ಪದೊಳಗುದಕಮಂ ಕೂಡಿಯೊಗ್ಗರಿಸಿ . . . ಹುಣಿಸೆಯ 
ಕೊಣಬಿನೊಳು `ಕೆಲವು ಹೋಳ ಹುದುಗಿ ಸಾಸುವೆಯ ಸಿ(ಪಾಠಾಂ. ಸೀ]ಕರಣೆ ಮೊಸರ 
ಸಿಕರಣೆಯೊಳೊದವಿಸಿ (ಸೂಪಶಾ. ೪-೩೦). ಸಿಹಿಕರಣೆ : ೧. ಹಲವು ಪರಿಯ ಸಿಹಿಕರಣೆ 
ರಸಾಯನಗಳ ತಂತಂದು ನೀಡಿದರು (ಇಚಸಾಂ. ೧೧-೭೪). 

[ಸಿ + ಕರಣ್ಕೆ ./ ಮರಾ. ಶಿಕರಣ, ಶಿಕ್ರಣ, ಶಿಖರಣ ./ ಸಂ. ಶಿಖರಿಣೀ] 
ಸೀಕರಿ, ಚೀಕರಿ (ನಾ). ಸೀಕಲು; ಕರಿಕು: ಈ ಹನುಮ . . .ಪುಚ್ಛಾಗ್ರ ದಲಿ ಸುತ್ತಿದ 


೧೯೨೪. ೭೮-೨೬; 7). 


(ಕವಿಕಾ. ೪೭-೭). 


೮೫೫೯ 


10 


20 


25 


ಸೀಕರಿಸು 
2 


ನಿವಸನದ ಶಿಖಿಯಿಂದ ಸೀಕರಿಮಾಡಿದನು ಪುರವ (ತೊರರಾ. ೫-೯-೧೩); ಸೀಕರಿಗಳಾದವು 
ತರುವ್ರಜ (ದೇವೀಮ. ೨-೮). ಚೀಕರಿ: "ಚೀಕರಿವೋಗು' ಪರಾ. 
ಪೀಕರಿಯಾಗು ಎ ೧. ಸುಟ್ಟು ಕರಿಕಾಗು; ಸೀದುಹೋಗು: ನೆಟ್‌ ಸೀಕರಿಯಾಗೆ 

ಪತಂಗಪಕ್ಷಿಸಂಕುಳವವನೀತಳಂ ಬಿರಿಯೆ . . . ವನಾಂತರಾಳಮಂ ಬಳಸಿ ದವಾನಳಂ 
ಬಳಸಿತು (ಉದ್ದಟ. ೯-೮೪); ಸೀಕರಿಯಾ[ಪಾಠಾಂ. ಯೋ|ದ ಬೀಜವನೊಂದಜೊಂದಣ 
ವಿವರವಳಿಯದೆ ಗುಡಿಸಿಕೊಂಡೊಯ್ದು (ಬಸಪು. ೬೦-೧೮); ಅವಳ ಶೂಲದ ಶಿಖಿಯಲಾ 
ವನನಿವಹ ಸೀಕರಿಯಾಯ್ತು (ತೊರರಾ. ೧-೧೦-೧೬). ೨. (ಆಲಂ) ಇಲ್ಲವಾಗು; 
ಕಳೆದುಹೋಗು: ಏನನೆಂಬೆನು ಪಾರ್ಥನುಗ್ರತಪೋನಿದಾಘಜ್ಞಾಲೆಯನುಸಂಧಾನವನು 
ತತ್ಪರಿಸರದ ಪಾವನತಪೋಧನರ . . . ಸಮಾಧಿಧ್ಕಾನ ಸೀಕರಿಯಾಯ್ತು ಸಾರವಿಚಾರ 
ಶಮಸಹಿತ (ಕುವ್ಕಾಅ. ೫-೧೨); ಕರಗಿ ಸೀಕರಿಯಾಯ್ತು ನೇಹವು ಕರುಣೆಕಡಲಾಟ್‌ತ್ತು 
(ಕೌಶಿರಾ. ೪೩-೧೬). (ಸೀ, + ಕರ್ಮಿ] 

ಸೀಕರಿಗಳೆ (ಕ್ರಿ). ೧. ಸುಟ್ಟು ಕರಿಕುಮಾಡು; ಸೀಯಿಸು : ದೆಶೆದೆಶೆಗೆ ಸೀಕರಿಗಳೆವು 
ತೈತಹ ತ್ರಿಶೂಲವ ಕಂಡು (ನಭಾಗ. ೬-೧೧-೨). ೨. (ಆಲಂ) ಹರಿದುಹೋಗು; 
ಜೀರ್ಣವಾಗು : ಸೀಕರಿಗಳೆದ ಕೌಪೀನವಸನದ ಸೀಳಿದುಡಿಗೆಗಳ . . ನೆಗ್ಗಿದ 
ಕಮಂಡಲುಗಳಲಿ ನಡೆತಂದ (ನಿಧಾಗ. ೧೦-೫೪-೨). (ಸೀಕರಿ + ಕಳೆ,) 

ಸೀಕರಿಗೊಳ್‌, ಸೀಕರಿಗೊಳು (ಕ್ರಿ). ಸೀದುಹೋಗು; ಕರಿಕಾಗು: ಕಾನನದ 
ಬೇಂಟೆಯೊಳ್ಳಿಕ್ಕಿ ಸೀಕರಿಗೊಂಬ ಮೃಗಪೋತಕಂಗಳಂತೆ (ಜೈಮಿಭಾ. ೨೧-೪೧). 
ಸೀಕರಿಗೊಳು: ಪೊತ್ತಿ ಸೀಕರಿಗೊಳುತಿರ್ಪ ಶುಷ್ಕದಳಸಂಕುಳಧೂಮವಿಮಿಶ್ರ 
ದಿಂದಮುಂಬರಮುನೆ ಚುಂಬಿಸುತ್ತಿರದೆ ಸುಟ್ಟುರೆಗಳ್‌ ನೆಗೆದತ್ತುವೆತ್ತಲುಂ 
(ಕುಸುಮಾ. ೮-೧೨೧).  [ಸೀಕರಿ 4" ಕೊಳ್‌] 

ಸೀಕರಿಗೊಳಿಸು (ಕ್ರಿ). ಸುಟ್ಟು ಕರಿಕುಮಾಡು; ಸೀಯಿಸು: ಸಿಡಿಲುಗಿಡಿಗಳು 
ಸೂಸೆಯಲ್ಲಮನಡಿಗಳೆಡೆಯನು ಹೊದ್ದಲಮ್ಮದೆ ಸಿಡಿದು ಸೀಕರಿಗೊಳಿ[ಪಾಠಾಂ. ಗರಿ] 
ಸುತಿರ್ದುವು ಸಕಲಜೀವರನು (ಪ್ರಭುಲೀ. ೧೩-೩೦). [ಸೀಕರಿಗೊಳ್‌ + - ಇಸ್ಬು] 

ಸೀಕರಿಗೊಳು "ಸೀಕರಿಗೊಳ್‌' ನೋ. 

ಸೀಕರಿಯೋಗು "ಸೀಕರಿವೋಗು' ನೋ. 

ಸೀಕರಿವೋಗು, ಚೀಕರಿವೋಗು, ಸೀಕರಿಯೋಗು (ಕ್ರಿ). ೧. ಸೀದುಹೋಗು; 
ಕರಿಕಾಗು : ಸೀಕರಿವೋದತ್ತು ಮೃಣಾಳತಂತುರಚಿತಜ್ಮಾಲೇಖೆ . .. ತಪೋರಾಜ್ಮತತ್ಪರ 
ಯೋಗೀಶ್ವರ ಬಾಲಚಂದ್ರ ಮುನಿನಾಥಜ್ಞಾನನೇತ್ರಾಗ್ನಿಯಿಂ (ಪಂರಾಮಾ.೧-೧೬); ಶೋಕಾಗ್ನಿ 
ಯೊಳ್‌ ಬೆಂದುಗಿದು ಸೀದು ಸೀಕರಿವೋಗಿ ಪೊರಳ್ಹು (ಗಿರಿಕ. ೮-೭೭ ವ); ಪಾರ್ಥನ 
ವಿಕ್ರಮಾಗ್ನಿಜ್ವಾಲೆಯಲಿ ನೆಜ್‌ ಸೀದು ಸೀಕರಿವೋಯ್ತು ಕುರುಸೇನೆ (ಕುವ್ಮಾಕ. ೧೪-೨೬). 
೨. (ಆಲಂ) ಇಲ್ಲವಾಗು; ಹಾಳಾಗು: ಆ ತಪೋವನದ ತಪೋಧನರ್ಗೆ . . . 
ಜಪಾನುಷ್ಠಾನಮಿಲ್ಲಾಯ್ತು ಸದ್‌ವ್ರತಮುಂ ಸೀಕರಿವೋದುದು (ಶಬಶಂ. ೨-೧೦೭). 
೩. ನೋಯು; ಸಂತಾಪಪಡು: ಆಕೆಯ ರೂಪನು ಕೇಶವ ತಾ ನೋಡಿ ವ್ಯಾಕುಲ 
ವಾಗಿ ಮನದೊಳು ಸೀಕರಿವೋದನು ಮನಸಿಜತಾಪದಿನಾ ಕಂಸಾರಿ ಬಸವಳಿದು 
(ಕಾಮಕ. ೧-೪೦). ಚೇಕರಿವೋಗು: ೧. ಕಾಯ್ದ ಲೋಹದ ತೊಲೌಯನೀಸಿಸೆಯಲ್ಲಿ 
ಬೆಂದು ಚೀಕರಿವೋಗೆ ಮಗುಟ್‌ ಓಡುವರಂ (ರತ್ನಕ. ೨-೪ ವು. ಸೀಕರಿಯೋಗು: 
೧. ನಿಡುಸುಯಿಲಿಂದ ಸೀಕರಿಯೋದವೇಕಾವಳಿಯ ಮುತ್ತುಗಳು (ಕುವ್ಮಾಎ. ೩-೫೫); 
ಪೊಸಮಾಂದಳಿರ ಹಚ್ಚೆಡಿಸಿತು ಮಾರನ ಬಿಸಜದೆಲೆಗಳಿಂದೆ ಬೀಸೆ ನಸುಸುಯಿಗಿಡಿಗಳಿಂ 
ದುರಿದು ಸೀಕರಿಯೋದನುಸುರಲೇನಂಗತಾಪವನು (ಅಂಜಚ. ೫-೮೧). 

[ಸೀಕರಿ 3” ಪೋಗ್ಳು (ಆ ಪೋ,)) 

ಸೀಕರಿಸು, (ಕ್ರಿ). ೧. ಸೀಯುವಂತೆ ಮಾಡು; ಕರಿಕಾಗುವಂತೆ ಮಾಡು: ಉರಿವ 
ಕೊಳ್ಳಿಯ ತೆಗೆತೆಗೆದು ಕುಕ್ಕಿರಿದು ಸರ್ವಾವಯವಗಳ ಸೀಕರಿಸಿ (ಆನಂರಾ. ೬-೧೯-೨೫). ೨. 
(ಆಲಂ) ಕೆರಳು; ಉಗ್ರವಾಗು: ಕೈಗಾರುಮೆಟುಕದಿರೆ, ಸಿಟ್ಟು ಸೀಕರಿಸುರಿಯೆ, ತನ್ನ 
ಕಣ್ಣಂ ತಾನೆ ಕಿಳ್ಕನಮಮಾ, ಭೀತಿ ಬಡಿಯಲ್ಕೆ ನೋಳ್ಬರ್ಗೆ ! (ಶ್ರೀರಾಮಾ. ೧೦೨-೫೧). 

[ಸೀಕರಿ 4 - ಇಸ್ಬು) 
ಸೀಕರಿಸ್ತು (ಕ್ರಿ). ಸಶಬ್ದವಾಗಿ ಮೂಗಿನಿಂದ ಸಿಂಬಳವನ್ನು ತೆಗೆದುಹಾಕು: 


ಸೀಕರಿಸು 
ತಿ 


ಪುರಾಣಿಕರು ಪುರಾಣ ನಿಲ್ಲಿಸಿ ಸೀಕರಿಸಿ, ನಾಸೀಪುಡಿಯ ಒಂದೊಬ್ಬಯನ್ನು ಮೂಗಿಗೆ 
ಏರಿಸುವರು; ಒಂದೆರಡು ಸಲ ಸೀನುವರು (ಹೊಸಂಸಾ. ೮೨). [ಆ ಸೀಂದು * - ಇಸ್ಮು] 

ಸೀಕರಿಸ್ತು (ಕ್ರಿ). ತೆಗೆದುಕೊಳ್ಳು; ಸೇವಿಸು: ""ಆಸ್ವಾದಯನ್‌, ಆಸ್ವಾದಕ:- ಈ ೨ 
ಸೀಕರಿಸುವಂ'' (ಕಾಕಕ್ಯ ೨೮೧); ಮೇಲೋಗರ ಕಚರಿಗಳೊಪ್ಪಿರಲವನೆಲ್ಲಮುಮಂತಪ್ಪನೆ 
ಸೀಕರಿಸಲವುಂ ಮುಗಿದವು ಬೇಗಂ (ಹಾಲಾಸ್ಕ. ೧-೮-೨೦). [ಆ ಸ್ವೀಕರಿಸು] 

ಸೀಕಲು, ಚೀಕಲು (ನಾ). ೧. ಸೀದುಹೋದುದು; ಕರಿಕು: ಪಾತ್ರೆಯ ತಳದಲ್ಲಿ 
ಬರಿ ಸೀಕಲು ಉಳಿದಿತ್ತು (ರೂಢಿ). ೨. ರಸವಿಲ್ಲದುದು; ನಿಸ್ಸಾರವಾದುದು: 
ರಸಭಾವಗಳ ಪರಿಪುಪ್ಪಿಯಿಲ್ಲದೆ ಕಾವ್ಮ ಅಳ್ಳಕವಾಗಿಲ್ಲ, ಸೀಕಲಾಗಿಲ್ಲ (ನಂಜುಂಡ. ೧೫೧). 
೩. ಬಡಕಲು; ಕೃಶ. (ಗು). ೪. ಸೀದುಹೋದ; ಕರಿಕಾದ: ಸೀಕಲುರೊಟ್ಟಿ, 
ಮೆದುಗದ ಚಟ್ಟಿ ತಿಂದು ಮುದುಕಿಗೆ ಬೇಸರವಾಯಿತು (ದೇಶಾಂಕ. ೬೦). ಚೀಕಲು: ೩. 
ನಮ್ಮ ಬ್ರಾಹ್ಮಣಹೆಂಗಸರನ್ನು ನೋಡಿ, ಎಲ್ಲಾ ಚೀಕಲು (ಬೈಸರ್ವೆ. ೪೦); ಕೊಳಕುಕಾಲರ್‌ 
ಸುತ್ತುವರಿದಿದ್ದ ಸೀಕಲುಸೀಕಲಾದ ಕತ್ತನ್ನವಳು ಅತ್ತಿಂದಿತ್ತ ತಿರಿಚುತ್ತಿದ್ದಳು (ಪುನರು. 

[ಸೀಕ್ಕ, 3 - ಅಲು (ಆ -ಅಲ್ಫ್‌)] 

ಸೀಕಳಿ ? (ಕ್ರಿ). ಸೀಳು; ಕೊಲ್ಲು (?) : ಅದಟಿನ ಪಟುತರದ ವಿಶಳಬಿರುದರನಮ 
ಮಟ್ಟಿದುದು ಪಿಡಿದ ಸೀಕಳಿದುದು ಮದರಿಪುರದನಿಗಳ ತೈಲಭೂಪನ ಸಿಂಗ 
(ಎಕ. vill, ಸಾಗರ. ೧೦೩-೨೯; 1089). ([?] 

ಸೀಕಾಯ್‌, ಸಿಹಿಗಾಯ್‌ (ನಾ). ೧. ಸವಿಯಾದ ಕಾಯಿ: ವಿಷದ ಕುಂಬಳಕಾಯ 
ತಂದೇ ಅಸಮಬಹುತೀರ್ಡ್‌ದಲಿ ಮುಳುಗಿಸೆ ವಿಷವುಯೆಂಬುದು ಹೋಗಿ 
ಸೀ!ಖಾಣಂ, ಶೀ]ಕಾಯಹುದೆ (ಜ್ಞಾನ. ೨೨-೨೯). ಸಿಹಿಗಾಯ್‌ : ೨. ಒಂದು 
ಬಗೆಯ ಮೇಲೋಗರ: ಬೆಂದ ಕುಂಬಳದ ಕಾಯ್ಗಳ ಪಲವು ತೆಆ ಮಾಡಿಯೊಂದು 
ಪುಳಿಚಾರಾಗಿಯೊಂದು ಸಿಹಿಗಾ[ಪಾಠಾಂ. ಕಾ]ಯಾಗಿ . . . ಮಾಡಿ (ಸೂಪಶಾ. ೫-೩೨). 

(ಸಿ 3- ಕಾಯ್‌) 

ಸೀಕ್ಕು, ಚೇಕು (ನಾ). ಹೆಚ್ಚು ಉರಿಯಿಂದ ಸೀದುಹೋದ ಆಹಾರಪದಾರ್ಥ 
ಮುಂತಾದುವು; ಕರಿಕು: "“ಭಿಸ್ಸಟಾ, ದಗ್ತಿತಾ --೨ ಅನ್ನದ ಸೀಕು'' (ಸಿದ್ಧಾಂತಿ. ೨೮೮). 
"ಸೀಕಲು' ಪರಾ. ಚೀಕ್ಕು: ಪಾತ್ರೆಯಲ್ಲಿರುವ ಅನ್ನದ ಚೀಕನ್ನು ನಾಯಿಗೆ ಹಾಕು 
(ಟೂ). "ಚೀಕಲು' ಪರಾ. («ಸೀ 

ಸೀಕ್ಕು, ಚೀಕ್ಕು (ನಾ). ಕಾಯಿಲೆ; ಬೇನೆ: (6. ಚೇಕ್ಕು: (6). [ಇ-- ಇಂ. Sick) 

ಸೀಕುಂಬಳ "ಸೀಗುಂಬಳ' ನೋ. 

ಸೀಕೆ "ಸೀಗೆ' ನೋ. 

ಸೀಕ್ಕುರಿ "ಸೀಗುರಿ' ನೋ. 

ಸೀಗಟೆಗಿಡ (ನಾ). ಒಂದು ಬಗೆಯ ಸಸ್ಯ: (ಮೈಔಗಿ. ೩೦-೫೭೪). 

[? + ಗಿಡ (< ಗಿಡು)) 

ಸೀಗಡಿ, ಸಿಗಡಿ, ಸೀಗುಡಿ (ನಾ). ಒಂದು ಬಗೆಯ ಸಣ್ಣ ಮಾನು: ಸೀಗಡಿ 
ಕೊರವಂ ಬಂಪು . . . ಹಂದಿಗನಾನೆಮೂಗಮದಲೆಂಬಗಣಿತಶಫರಾಳಿಗಳನೆ ತೆಗೆದರ್‌ 
ಬೇಡರ್‌ (ಶ್ರಿಪುವಿ. ೨೭-೯೧); ಇವಕ್ಕೆ ಮಾನು, ಸೀಗಡಿಗಳೇ ಮುಖ್ಕಾಹಾರ (ಪಕ್ಷಿ. ೮೦). 
ಸಿಗಡಿ: ಕೆಂಪಿಗೆ ಏಡಿ, ಸಿಗಡಿ, ಮಾನು ಹಿಡಿಯುವುದೆಂದರೆ ತುಂಬ ಇಷ್ಟ (ಕುಡಿಕೂ. ೧೬೧). 
ಸೀಗುಡಿ: ಸೀಗುಡಿ ಗೆಂಡೆ... ಆನೆಮೊಗನೆಂಬ ಪರಿಪರಿಯ ಮಿನ್ಗಳಂ ಗುದಿಗೆಯ್ದರು 
(ಹಚಕಾ. ೫-೪೫): ತಾಳಿಸಿ ತಿಂಬ ಸೀಗುಡಿ ಕರಿಮಾನಿನ ಗೂಳಯವನು ಕಂಡ ರಾಯ 
(ಹರಿಸಾಂ. ೪-೨); ಗಲೌಮಾನ್ಸೀಗುಡಿ ಗೆಂಡೆಮಾನ್‌ . .. ಬಣ್ಣಮಾನೆನಿಪಿವೆಲ್ಲಂ ಬೀಳ್ದುವಾ 
ತಾಣದೊಳ್‌ (ರಾಜಶೇ. ೫-೧೧೫). (ದೇ. ॥ ತುಳು. ಚೀಕಡೆ; ತೆಲು. ಸೀಗಾಡು./ 
ಹಿಂ. ಸೀಂಗೀ. ಮರಾ. ಶಿಂಗಟೀ, ಶಿಂಗಡೀ। 

ಸೀಗುಂಬಳ, ಸಿಹಿಗುಂಬಳ, ಸೀಕುಂಬಳ (ನಾ). ಸಿಹಿಯಾಗಿರುವ ಒಂದು 
ಬಗೆಯ ಕುಂಬಳ; ಸಕ್ಕರೆಗುಂಬಳ: (ಮೃಔಗಿ. ೨೬-೪೯೦). ಸಿಹಿಗುಂಬಳ: 
ಕುಂಬಳಕಾಯಿಗಳಲ್ಲಿ ಸಿಹಿಗುಂಬಳ ಮತ್ತು ಬೂದುಗುಂಬಳವೆಂಬ ಮುಖ್ಯವಾದ ಎರಡು 
ವಿಧಗಳಿವೆ (ತರಬ. ೨೪). ಸೀಕುಂಬಳ : ಈವತ್ತು ಸೀಕುಂಬಳದ ಪಲ್ಕ ಮಾಡಿದ್ದೆ (ರೂಢಿ). 

[ಸಿ + ಕುಂಬಳ) 


೨೪೦). 


10 


15 


25 


35 


45 


೮೫೬೦ 


ಸೀಗುರಿವಿಡಿ 


ಸೀಗುಡಿ "ಸೀಗಡಿ' ನೋ. 

ಸೀಗುಡಿತೆ "ಸೇಗುಡಿತೆ' ನೋ. 

ಸೀಗುರ್ಲಿ, ಸೀಕ್ಕುರಿ (ನಾ). ೧. ಚಾಮರ: "“ಚಾಮರಂ, ಪ್ರಕೀರ್ಣಕಂ - ಈ ೨ 
ಸೀಗುರಿ'' (ಹಲಾಯು. ೭೦-೨೬೯); ನೂಕಿದನು ರಥವನು ತನ್ನ ಸೇನೆಗೆ ಸೀಗುರಿಯ ಬೀಸಿ 
(ಕುವ್ಮಾದ್ರೋ. ೫-೬೩). ವಿ. (ದೇವರು, ರಾಜ ಮೊದಲಾದವರಿಗೆ ಗೌರವ 
ಸೂಚಕವಾಗಿ ಹಿಡಿಯುವ) ಚಾಮರದಂಥ ಒಂದು ಬಗೆಯ ಸಾಧನ: 
ಅಯ್ನೂರ್ವರರಸಿಯರ್ಕಳುಂ ಪೆಂಡವಾಸದಗ್ಗಳದ ಸೂಳೆಯರ್ಕಳುಂಬೆರಸು 
ವೇಸರಿಗಲಗಳುಂ ಪಿಡಿಗಳುಂ ಸಿಬಿಗೆಗಳುಮನೇಟ್‌ ಸೀಗುರಿಗಳುಮಂ ಕೊಡೆಗಳುಮಂ 
ಪಿಡಿಯಿಸಿ . . . ವಿದ್ಕಾಧರಿಯರ್ಕಳ್‌ ಬರ್ಪಂತೆ ಬಂದು (ವಡ್ಡಾರಾ. 60-೧೦); 
ಕೊಡೆ ತಟ್‌ ತಳ್ತ ಸೀಗುರಿ . . . ಚೆಲ್ವನಾವೆಡೆಯೊಳಮಾಯೆ ಕಣ್ಣೊಸಗೆಯಂ ಪಡೆದತ್ತು 
ಸಮಸ್ತಸಾಧನಂ (ಆದಿಪು ೪-೯೨ ); ಮೌಳಿಚಳನದೊಳೇಳುತೆಬಗುವ ಮಧುಕರನಿಕರಂ 
ಸೌರಭ ಲಕ್ಷ್ಮಿಯರಿಕ್ಕುವ ನೀಲದ ಸೀಗುರಿಯಂತಿರೆ (ಗಿಂಕ. ೨-೧೦೫ ವು. ೩, ಒಂದು 
ಬಗೆಯ ಕೊಡೆ; ""ನವಿಲುಗರಿಯ ಕಣ್ಣುಗಳಿಂದ ಮಾಡಿದ ರತ್ನಖಚಿತ 
ಕಲಶದಂಡಗಳನ್ನುಳ್ಳ ಛತ್ರಿ'” (ಪಂಪದೀ ೧೧೪):ತಳ್ತು ಪಿಡಿದ ಕನಕಪದ್ಮದ ಸೀಗುರಿಗಳ 
ನೆಟಲೆಡೆವಲ್‌ಯದೆ ಬರೆ (ಪಂಪಭಾ. ೩-೪೮ ವ); ಚಿತ್ತಸಂಭವಭುವನೇಶ್ವರಂಗಳಕಜಾಳಮೆ 
ಸೀಗುರಿಯಾಗೆ ಪೋಲ್ತು ತೋಖುವುದಸಿತೋತ್ಪಲೇಕ್ಷಣೆಯ ಯೌವನಲಕ್ಕ್ಮಿಯ 
ರಾಜ್ಕಲಕ್ಷ್ಮಿಯಂ (ಇಜಿಪು. ೨-೨೫); ಹೊಂಬಾಳೆಗಳ ಚಮರಮುತ್ತಲದ ಮೇಲ್ಮಟ್ಟು 
ಮುಡಿವಳದ ಸೀಗುರಿ ಮೆಲೌದವಾ ಶೈತ್ಯಶಾಲೆಯೊಳಗೆ (ಹಚಕಾ. ೩-೪೫). ೪. (ದೇವರ 
ಅಥವಾ ರಾಜರ ಮೆರವಣಿಗೆಯಲ್ಲಿ ಗೌರವಾರ್ಥವಾಗಿ ಕೊಂಡೊಯ್ಕುವ) 
ಒಂದು ಬಗೆಯ ಬಿರುದಿನ ಫಲಕ : ಹಡಪ ಸೀಗುರಿ ಚಾಮರದ . . . ತಾಳವೃಂತಕದ 
ನುಡಿನಗೆಯ ಪರಿಹಾಸಕರ ವಂಗಡದ ಸೇವಾಸಖಿಯರಲಿ ವಿಂಗಡಿಸಿ ನೋಡಿದು 
ಕಾಣದಳವಳಿದಳಲಿದನು ಹನುಮ (ತೊರರಾ. ೫-೨-೮೯); ಉಡುಪಾನನೆಗಿಂತೆಯ್ದಿದ 
ನೋವವಳಡಪ. .. ಚಮರ ಸೀಗುರಿ ಬಿಜ್ಜಣ ಮುಡಿವೂ ಕರಗಂಬೊತ್ತ ಮಢದಿಯರ್ಗಂ 
ದೀವದ ಖಗಮೃಗಕಂ ಬಿಡದಡಸಿತು (ಜಯಕಾ. ೨-೪೧). ಸೀಕ್ಕುರಿ: ೧. ಹೊಕ್ಕುಳ ಗಂಟೆ 
ಸೀಕ್ಕು!ಪಾಠಾಂ. ಸೋಕ]ರಿ ಮುಖರಂಭವ ಸಿಕ್ಕಿ ಡೊಂಕಣಿಗಳ ಬಿಗಿದು ಸೊಕ್ಕಿದ ಮದಕರಿಗಳ 
೬ - * ಶೃಂಗರಿಸಿ (ಬಸಪ. ೫-೬೦). 

ಸೀಗುರಿಯನಿಕ್ಕು ಎ ಚಾಮರ ಬೀಸು: ಸ್ಮರನರಸಿಗೆ ಸೀಗುರಿಯನಿಕ್ಕು [ಪಾಠಾಂ. 
ನೆತ್ತು1ವಂತಿರ್ಪ ಸೋಗೆನವಿಲ್ಲಳಿಂ. . . ಮನಂಗೊಳಿಸಿ ( ಅರ್ಥನೇ. ೪-೬೮ ವ); ದೇವಿಗೆ 
ಸಿರಿದೇವಿ ಸೀಗುರಿಯನಿಕ್ಕಲು (ಭೈರಸೂ. 1, ೩೪). ಸೀಗುರಿಯವರು = ಚಾಮರವನ್ನು 
ಬೀಸಿ ಸೇವೆಮಾಡುವವರು: ಒಟಲಿ ಕೆಡೆದರು ಹಡಪಿಗರು ಸೀಗುರಿಯವರು 
ಸತ್ತಿಗೆಯವರು (ಕುವ್ಮಾಭೀ. ೧೦-೧೨). 
(ದೇ. ॥ ತಮಿ. ಚಿವಿಜ್‌; ತೆಲು. ಸೀವಿರಿ ./ ಮರಾ ಸೀರಗಿರೀ, ಸೀರೀಗಿರೀ] 

ಸೀಗುರ್ದಿ (ನಾ). ಒಂದು ಬಗೆಯ ಮರ: ಸೆಳ್ಳು ಸೀಗುರಿಯೊಡವಾರು ಬನ್ನಿ 
ಕಲುವಾದರಿ ಪಾದರಿಯಾದಿಯಾದ ಪೆರ್ಮರಗಳ ಕಾಡೊಳ್ಳೆತರುತಮಿರ್ದರು 
ವೈದ್ಯತನೂಜರಿರ್ವರುಂ (ಪುಣ್ಮಾಸ್ರ ೩-೭೩). [ಆ-- ತಮಿ. ಚೀಕ್ಕಿರಿ] 

ಸೀಗುರಿಕಾಆ (ನಾ). "ಸೀಗುರಿ' ಎಂಬ ಛತ್ರಿಯನ್ನು ಹಿಡಿದಿರುವವನು: 
ಸೂಳಣಾಿದಿಕ್ಕೆಲದೊಳಿಕ್ಕುವ ಚಾಮರ ಸೀಗುರಿಕಾಅರಿಂ . . . ಭಕ್ತಮಹಾಗಣಂಗಳಿಂ 
ಕಿಕ್ಕಿಲೌಗಿಬೌದು (ಭೈರಸೂ. , ೧೮). [ಸೀಗುರಿ * - ಕಾಲ] 

ಸೀಗುರಿಕೆ (ನಾ). ತಾಪ; ಶಾಖ: ಒಂದಿಹ ಸೀಗುರಿಕೆಯಲಿ ಮೂಲುಲೋಕವು ಬೇಗೆಗೊಳ 
ಗಾಗಿರ್ದರಳಲುತ ಬಯಸಿ ಪವನನನು (ಉತ್ತಕ. ೩೧-೪೫). [ಆ ಸೀಕರಿ 1 -ಇಕೆ) 

ಸೀಗುರಿಯಿಕ್ಕು (ಕ್ರಿ). ಚಾಮರ ಬೀಸು: ಸಿರಿಸರಸ್ವತಿಯರಂದೊಲಿದು ಚಾಮರವಿಕ್ಕೆ 
ಅರರೆ ಇಂದ್ರಾಣಿಯರು ನಲಿದು ಸೀಗುರಿಯಿಕ್ಕೆ (ಬಸರ. ೧-೨೧೨). | ಸೀಗುರಿ, + ಇಕ್ಕು) 

ಸೀಗುರಿವಡಿ (ಕ್ರಿ). ಚಾಮರದಂಥ ಸಾಧನವನ್ನು ಹಿಡಿದುಕೊಳ್ಳು: 
ಪಡಿಯಲ್‌ಕೆಯ ಸೀಗುರಿವಿಡಿವಡಪದ ಕನ್ನಡಿಯ ಪಡಿಗದಾಕೆಗಳೆಲ್ಲಂ ಮಿಡುಕಲಣ 
ಮಲ್‌ಯದಿರ್ದಿರ್ದೆಡೆಯೊಳ್ಳೆಆಗಾಗಿ ಮೂಗರಂದದಿನಿರ್ದರ್‌ (ಕಾದಂಪೂ ೩೨೯). 

[ಸೀಗುರಿ, + ಪಡಿ] 


ಸೀಗುರಿಸು 


ಸೀಗುರಿಸು (ಕ್ರಿ). ೧. ಸುಡು; ದಹಿಸು: ಸೀಗುರಿಸುವುರಿವಿಷದ ಲೋಳೆಯ 
ಲಾಗಿಸುವ ನಾಲಗೆಯ ಸುಯ್ಲಿನ ಬೇಗುದಿಯ ತೊಡಬೆಗಳ ಹಾವ್‌ ತುಡುಕಿದವು 
ಥಟ್ಟಿನಲಿ (ಕುವ್ಮಾಕ. ೨೬-೩೯) . ೨. ಸುಟ್ಟುಹೋಗು; ದಹಿಸಲ್ಪಡು: ಪೋಗಿ 
ಸುರಲೋಕಕ್ಕೆ ಅಮೃತಕ್ಕಾಗಿ ಕಾಪಾಗಿರ್ದ ವಹ್ನಿಯನಾ ಗರುತ್ಮನು ನೋಡಿ ಜ್ವಾಲಾಶತ 
ಸಹಸ್ರದಲಿ ಸೀಗುರಿಸುವುದು ಸಲ್ಲದೆಂದತಿವೇಗದಲಿ ಬ್ರಹ್ಮನನು ಕಾಬುದ್ಕೋಗದಲಿ 
ಪರಮೇಷ್ಠಿಲೋಕಕ್ಕಾತನೈದಿದನು (ತಿಮ್ಮಆ. ೩-೬೫). ೩. ಸಂತಾಪಿಸು; ಬೇಗುದಿ 
ಗೊಳ್ಳು: ತಾಗಿದೆಳೆಮುಳ್ಳಿನಲಿ ಮದಗಜ ಸೀಗುರಿಸುವುದೆ (ಕುವ್ಮಾಅ. ೧೦-೫೧). 
೪. ಹಬ್ಬು; ವ್ಯಾಪಿಸು: ""ಸೀಗುರಿಸಿತೆನಲೈ ಬಳ್ಳಿಮೂಡಿದುದಕ್ಕುಂ'' (ಛಾರನಿ. ೧೬); 
ಚುಂಬಿಸಿತು ಕಡುಶೋಕ ಮಿಡಿದನು ಕಂಬನಿಯನುಗುರಿನಲಿ ಘನಕರುಣಾಂಬುನಿಧಿ 
ಸೀಗುರಿಸಿ ಮೈಗೂಡಿಲ್‌ದ ರೋಮದಲಿ (ಕುವ್ಮಾಅ. ೨೦-೯). [< ಸೀಕರಿ + -ಇಸ್ಬು) 
ಸೀಗೆ, ಶೀಗೆ, ಸೀಕೆ (ನಾ). ೧. ಹಬ್ಬುವ ಒಂದು ಬಗೆಯ ಮುಳ್ಳುಪೊದೆ; 
೫ ತಲೆಕೂದಲನ್ನು ಶುಚಿಗೊಳಿಸಲು ಇದರ ಕಾಯಿಯಿಂದ ಮಾಡಿದ 
ಪುಡಿಯನ್ನು ಉಪಯೋಗಿಸುತ್ತಾರೆ : ""ತೈಲಾರಿಯೆನಲಾ ಸೀಗೆಯಕ್ಕು'' (ಮಂಗರಾ. 
೪೫-೪೮); ಸತಿಯಳಲು ಸೀಗೆಯೊಳಗಣ ಬಾಳೆಗೆಣೆಯಾದುದು (ಹಚಕಾ. ೧೨-೧೩); ಅವರುಂ 
ದರಿದ್ರ ಸಂಗತರಾಗಿ ಜೀವಿಪರ್‌ ಸೀಗೆಯೊಳಗಣ ಬಾಳೆಯಂತೆ (ಚಿಬಪು. ೩-೧೨); ಅಡುಗಬ್ಬು 
ಸೀಗೆಗೆ ಸಹ ಮ ೮ (ಎಇ. ೪1, ೧೩೩-೪೨; 1586); ಸೀಗೆಯಡಿಯಣ ಬಾಳೆಯಂತಾಗಿ ದೇವಿ 
ತನು ಬಾಗಿ ನಡದಳು (ತುರಂಗ. ೩೫-೩೦). ೨. ಸೀಗೆಕಾಯಿಯ ಮೇಲೆ ಹಾಕುವ 
ತೆರಿಗೆ: ಚರಾದಾಯ ಹೊರಾದಾಯ ಸೀಗೆ ಮಡ್ಡಿ ಪತಂಗ ಪೊಪ್ಪಳಿ ಗಿಡಗಾವಲು 
(ಮೈಲರಿ. ೧೯೨೭, ೧೧೩-೫೯;1626). ಓ. ಆಶ್ವೀಜಶುದ್ಧ ಹುಣ್ಣಿಮೆಯಂದು (ಸೀಗೆಯ 
ಕಾಯಿಗಳು ಫಲಕ್ಕೆ ಬರುವ ಕಾಲದಲ್ಲಿ) ಪೂಜಿಸಲು ಇಡುವ ಗೌರಿ: 
ನಾಗರಪಂಚಮಿ, ಗೌರಿಸೀಗೆ, ಅರಳೆಲೆಬಸವ ಮೊದಲಾದವುಗಳು ಹೆಣ್ಣಿನ ಹಬ್ಬಗಳು 
. . ಸೀಗೆಯನ್ನಿಟ್ಟು ಬನದೂಟ ಮಾಡಿ . . . ಹೆಣ್ಣು ಆರುತಿಯೆತ್ತುವುದು (ಜನಗೀ. 
೧೬ ಮೊದಲ ಮುತು). "ಸೀಗೆಗೌರಿ' ಪರಾ. ಶೀಗೆ : ೧. ಶನಿವಾರದ ಎಂಣೆ ಶೀಗೆಯಕಾಯಿ 
ಸಹ ಹನ್ನೆರಡು ಹಣ (ಎಕ. ೪1 ೩೨-೨೧; 1448); ಶೀಗೆ :- ಮರವು ತಕ್ಕಮಟ್ಟಿಗೆ 
ದೊಡ್ಡದಾಗುತ್ತದೆ. ಕಾಯಿ ಪ್ರಸಿದ್ಧ (ಕಛಾಗೆ. ೪೮). ೩. ಹೆಣ್ಣು ಮಕ್ಕಳು... . ಬೆಳದಿಂಗಳಿ 
ನಲ್ಲಿ ಆಡಿ, ಹಾಡಿ, "ಶೀಗೆ' ಯನ್ನು ತಂದು ಇಡುವರು... ಈಶೀಗೆಗೆ ಆರತಿಯನ್ನು 
ಬೆಳಗಿ ಆಡುವರು (ಕನ್ನಚಾ.೧೬೬). ಸೀಕೆ :೧. ಆತರುಗುಲ್ಮಲತಾಪ್ರತಾನಸೀಕಾಕುಂಜಂಗಳಂ 
ಸವರ್ದಾ ತಾಣಮಂ ಮನೋಹರಮಪುಂತು ಸೈತುಗೊಳಿಸಿ (ಕೆಳನ್ನ. ೧-೫೫). 
ಶೀಗೆಯ ಹುಣ್ಣಿಮೆ, ಶೀಗೆಯ ಹುಣ್ಣಿವೆ ಎ ಆಶ್ಚಯುಜಮಾಸದ ಹುಣ್ಣಿಮೆ 
ಮತ್ತು ಅಂದು ಆಚರಿಸುವ ಗೌರೀಪೂಜೆ : ಶೀಗೆಯ ಹುಣ್ಣಿಮೆಯ ಚರಗವನ್ನು 
ಚೆಲ್ಲಿದ ಒಕ್ಕಲಿಗನು ಶುಭದಿನವನ್ನು ನೋಡಿ ಭೂಮಿಗೆ ಕುಡಗೋಲು ಹಾಕುವನು 
(ಕನ್ನಜಾ. ೧೬೬); ಇಂದು ಶೀಗೆಯ ಹುಣ್ಣಿವೆ (ಸ್ಮೃತಿಚಿ. ೧೦೫). ಸೀಗೆಯ ಕೆಯಿ ಮ ಸೀಗೆಯು 
ಬೆಳೆದಿರುವ ಭೂಮಿ: ಬಡಗಣ ಹೊಲದಲು ಸೀಗೆಯ ಕೆಯಿ ಕಂಬ ೨೬ (ಎಕ. ೪1.ತರೀಕೆ. 
೬೧-೫೨; 1154). ಸೀಗೆಯ ಮೆಳೆ ಎ ಸೀಗೆಯ ಪೊದರು: ಎಳೆಯ ಬಾಳೆಯ ಸುಳಿಗೆ 
ಸೀಗೆಯ ಮೆಳೆಯೊಡನೆ ಸರಸವೆ (ಕುವ್ಮಾದ್ರೋ. ೧೨-೨೯); ಎಳೆವಾಳೆ ಬಲ್ಪಿಗೆ ಬಂದರೆ 
ಸೀಗೆಯ ಮೆಳೆಯೊಳು ಮಧನವೆ (ಮೋಹತ. ೩೪-೨೪). ([ದೇ. 8 ತುಳು. ಶೀಗೆ, ಸೀಗೆ] 
ಸೀಗೆಕಾಯಿ, ಶೀಗೆಕಾಯಿ (ನಾ). ಸೀಗೆಯ ಮೆಳೆಯ ಕಾಯಿ: (8. ಶೀಗೆಕಾಯಿ: 
ಅಟ್ಟ ಅಡಿಗೆಲ್ಲಾ ಅರಿಶೀನ ಶೀಗೆಕಾಯಿ ಉಂಡ ಬಾಯಲ್ಲೀ ಗಮಗಾಮಾ (ಹುಟ್ಟಿಹ. ೫೧). 
(ಸೀಗೆ + ಕಾಯ್ಮಿ (ಆ ಕಾಯ್ಕ್‌)./ ತಮಿ. ಚೀಕ್ಕಾಯ್‌, ಚೀಯಕ್ಕಾಯ್‌, ಚೀಕ್ಕೆ 
ಕ್ಕಾಯ್‌; ಮಲ. ಚೀಕ್ಕಕಾಯಿ, ಚೀಯಕ್ಕಾಯಿ; ತುಳು. ಸೀಗೆಕಾಯಿ; ತೆಲು. ಸೀಕಾಯ./ 
ಮರಾ. ಶಿಕೇಕಈ, ಶಿಕೇಕಾಈ। 
ಸೀಗೆಗೆರೆ (ನಾ). ಒಂದು ಕೆರೆಯ ಹೆಸರು: ಸೀಗೆಗೆರೆನಾಮತಟಾಕ (ಮೈಆರಿ. ೧೯೪೨, 
೭೫-೧೧೩; 819). [ಸೀಗೆ * ಕೆರೆ (ಆ ಕೆಜ್‌)] 
ಸೀಗೆಗೌರಿ (ನಾ). ಎ ಸೀಗೆ ೩ : ಹೊಲಗಳಲ್ಲಿ ನೆರೆನೆರೆಯಾಗಿಯೇ ಸೀಗೆಗೌರಿಯ ಪೂಜೆ 
ನಡೆಯುತ್ತಿದೆ (ಭಾಹಬ್ಬ. ೧೪೨). [ಸೀಗೆ *- ಗೌರಿ] 
ಸೀಗೆಣಸು, ಸಿಹಿಗೆಣಸು (ನಾ). ಗೆಣಸಿನಲ್ಲಿ ಒಂದು ಬಗೆ: ಕೆಲವರು ಸೀಗೆಣಸನ್ನು 


೮೫೬೧ 


40 


ಸೀಡಿ 


ಕೆಂಡದಲ್ಲಿ ಸುಟ್ಟು ತಿನ್ನುತ್ತಾರೆ (ರೂಢಿ). ಸಿಹಿಗೆಣಸು : ""ಮಹಾನೀಲಾ - ಕರಿಯಗಿರಿಕರ್ಣೀ, 
ಹಿರಿಯ ನೇಜ್‌ಲ್‌, ದೊಡ್ಡ ಸಿಹಿಗೆಣಸು'' (ಓಷಧಿ. ೧೧೭). (ಸ್ಮ ೬ ಗೆಣಸು (ಆ ಗೆಲಸು)| 

ಸೀಗೆಪುಡಿ (ನಾ). ಸೀಗೆಕಾಯಿಯನ್ನು ಜಜ್ಜಿ ಮಾಡಿದ ಪುಡಿ: ಜಿಡ್ಡಾದ 
ಪಾತ್ರೆಗಳನ್ನು ಕಡಲೆಹಿಟ್ಟು ಸೀಗೆಪುಡಿ ಮಿಶ್ರಮಾಡಿ ಉಜ್ಜಿದರೆ ಒಪ್ಪವಾಗುವುವು 
(ಗೃಹವಿ. ೧೭೭). [ಸೀಗೆ + ಪುಡಿ] 

ಸೀಗೆಯೊಬ್ಬೆ (ನಾ). ಸೀಗೆಯ ಪೊದರು, - ಮೆಳೆ : ಬಸದಿಯ ಕೆಚೆಯೊಳಗು 
ಹಡುವಲು ಸೀಗೆಯೊಬ್ಬೆ ಕಟ್ಟು ಬಡಗಲು (ಎಕ. ೪, ಹಾಸನ. ೬೯-೭೮; 1156). 

[ಸೀಗೆ + ಒಬ್ಬೈ (ಆ ಒಟ್ಟೆ) 

ಸೀಗೆವೆಳೆ (ನಾ). ಎ ಸೀಗೆಯೊಬ್ಬೆ : ತರುಗುಲ್ಮಲತಾಪ್ರತಾನಾವೃತಮಾದ ಸೀಗೆವೆಳೆಯ 

ಮಧ್ಯದೊಳ್‌ ರಾಮೇಶ್ವರನೆಂಬ ಮಹಾದಿವ್ಯಲಿಂಗಂ ನೆಲಸಿರ್ಪುದು (ಕಳನ್ಯ. ೧-೫೫). 
(ಸೀಗೆ + ಮೆಳೆ] 

ಸೀಗೆಹುಣ್ಣಿವೆ, ಶೀಗೆಹುಣ್ಣಿಮೆ (ನಾ). ಆಶ್ಚಯುಜಮಾಸದ ಪೌರ್ಣಿಮೆ 
ಮತ್ತು ಅಂದು ಆಚರಿಸುವ ಗೌರೀಪೂಜೆ: ಸೀಗೆಹುಣ್ಣಿವೆ ಮುಂದೆ ಸೋಗಿನ 
ಚಂದ್ರಮ ಸಾಗಿ ಬರುವೊಲು ಬರುವ ಚಳಿಯಾಕೆ (ಗಂ. ೧೦೬-೧); ಹೆಜ್ಜುಗ್ಗಿ ಅಥವಾ 
ಸೀಗೆಹುಣ್ಣಿವೆಯನ್ನು ಮಂಗಳವಾರ ಇಲ್ಲವೆ ಶುಕ್ರವಾರ ಆಚರಿಸುವರು (ಭಾಹಬ್ಬ. ೧೪೨). 
ಶೀಗೆಹುಣ್ಣಿಮೆ : ಆಶ್ವಿನಶುದ್ಧಹುಣ್ಣಿಮೆಯೇ ಶೀಗೆಹುಣ್ಣಿಮೆ (ಕನ್ನಜಾ. ೧೬೫); 
ಶೀಗೆಹುಣ್ಣಿಮೆ ದಿನ ಉಣ್ಣಲಿಕ್ಕೆ ಕರೆಯುವರೆಲ್ಲಾ (ಶರೀಫ. ೩೭-೧). 

(ಸೀಗೆ 4 ಹುಣ್ಣಿವೆ (< ಪುಣ್ಣಮೆ)] 

ಸೀಗೆಹುಳಿ (ನಾ). ನೀರಿನಲ್ಲಿ ಕಲಸಿದ ಸೀಗೆಪುಡಿ : ನಿಮ್ಮಪ್ಪಾಜಿಗೆ ಸೀಗೆಹುಳಿ 

ತಡೆಯೋದಿಲ್ಲ. ಅದಕ್ಕೋಸ್ಕರ ಹೆಸರುಹಿಟ್ಟು ಉಪಯೋಗಿಸುವುದು (ಚಿಂಗಾಳ್ಳ. ೧೦). 
[ಸೀಗೆ 4 ಹುಳ್ಳಿ (ಆ ಪ್ಯಾ) 


ಸೀಗ್ರಲಿಕಿತ (ನಾ). ಶಾಸನದ ಬರವಣಿಗೆಯ ಒಂದು ಸಂಪ್ರದಾಯ: 


ಮಠದಾಚಾರ್ಯ್ಯ ಬ್ರಹ್ಮೇಸ್ಟರಜೀಯರ ಸೀಗ್ರಲಿಕಿತ (ಹೌ ॥-4, ೧೧೪-೨೩; 1054). 
[P ಇದು "ಶೀಘ್ರಲಿಖಿತ' ಎಂಬುದರ ಅಪಲಿಖಿತ] 

ಸೀಜೋಳ (ನಾ). ಸಿಹಿಯಾದ ರುಚಿ ಇರುವ ಒಂದು ಬಗೆಯ ಜೋಳ: 
ಸೀಜೋಳ ತಿಂದರೆ ದನ ಸೊಕ್ಕುತ್ತವೆ (ರೂಢಿ). [ಸಿ 4- ಜೋಳ] 

ಸೀಟಿ, ಸೀಟೆ (ನಾ). ೧. ಬಾಯಿಂದ ಊದಿ ಮಾಡುವ ಶಬ್ದ; ಸಿಳ್ಳು: 
ಷರಾಯಿಜೇಬಿನಲ್ಲಿ ಕೈಯಿಟ್ಟು, ಸೀಟಿ ಹಾಕುತ್ತಾ ತಿರುಗಾಡುವುದು ಅವನ ಸ್ವಭಾವ 
(ಗಂಸಮ. ೨೬). ೨. ಸಿಳ್ಳಿನಂತಹ ಧ್ವನಿ ಹೊರಡಿಸುವ ಒಂದು ಬಗೆಯ ಸಾಧನ; 
ಶಿಲ್ಪಿ : ಅವರು ಸೀಟಿ ಊದಿದ ಕೂಡಲೆ ಎಲ್ಲ ನಾಯಿಗಳು ಜಾಗೃತವಾದವು (ನಾಕಥೆ. ೨೯). 
ಸೀಟೆ : ೨. ಆ ಸಮಯಕ್ಕೆ ಸರಿಯಾಗಿ ಸೀಟೆ ಹಿಡಿದುಕೊಂಡಿದ್ದ ಗಾರ್ಡ್‌ ತನ್ನ ಪೆಟ್ಟಿಗೆಯ 
ಕಡೆಗೆ ಬಿರಬಿರನೆ ಹೆಜ್ಜೆಹಾಕಿದನು (ಪುನರು. ೪೫೬). [ಇ--ಹಿಂ. ಸೀಟೀ; ಮರಾ. ಶಿಟೀ] 

ಸೀಟ್ಮು 'ಸೀಂಟು' ನೋ. 

ಸೀಟ್ಮು (ನಾ). ೧. ಆಸನ; ಪೀಠ: ಆಕೆಯ ಸಮಾಪವಾಗಿಯೇ ಗಂಡಸರ ಸೀಟಿನಲ್ಲಿ 
ಕುಳಿತಿರುವ ಯುವಕನ ಕಣ್ಣುಗಳಲ್ಲಿ ಒಲವು ತುಂಬಿದೆ (ಏಕಾಂಗಿ. ೯೦). ೨. ಎಡೆ; 
ಸ್ಥಾನ: ಸೀಟನೆ ಪಡೆಯದ ವಿದ್ಮಾರ್ಥಿಗೇತಕೆ ಕಟ್ಟುವ ಶುಲ್ಕದ ಚಿಂತೆ 
(ಇಂಚಾಪ. ೨೨೦-೮೮). ೩. ಚುನಾವಣೆಯಲ್ಲಿ ಅಭ್ಯರ್ಥಿಯು ಸ್ಪರ್ಧಿಸಲು ಪಕ್ಷವು 
ಕೊಡುವ ಅವಕಾಶ : ಈ ಸಲದ ಚುನಾವಣೆಗೆ ತನ್ನ ಪಕ್ಷವು ತನಗೇ ಸೀಟು 
ಕೊಡುವುದೆಂದು ನಂಬಿದ್ದ ಅವನಿಗೆ ನಿರಾಶೆ ಕಾದಿತ್ತು (ರೂಢ). [< ಇಂ. Seal] 

ಸೀಟುಗಾಲು (ನಾ). ನಡೆಯುವಾಗ ನೆಲವನ್ನು ಉಜ್ಜಿಕೊಂಡು ಹೋಗುವ 
ಕಾಲು : (8). [ಸೀಟು (ಆ ಸೀಂಟು) ೬ ಕಾಲು (ಆ ಕಾಲ್‌,) 

ಸೀಟೆ "ಸೀಟಿ' ನೋ. 

ಸೀಡಕ "ಸಿಡುಕ' ನೋ. 

ಸೀಡಕತನ "ಸಿಡುಕುತನ' ನೋ. 

ಸೀಡಿ, ಸಿಡ್ಕಿ (ನಾ). ೧. (ಅವರೆ ಮತ್ತು ತೊಗರಿ ಧಾನ್ಮಗಳ) ಬೀಜ 
ಕೋಶಗಳಲ್ಲಿರುವ ಕಾಳುಗಳನ್ನು ತಿಂದುಹಾಕುವ ಕೀಟಿ: (ಎಸಮ್ಮೆ. ೫೪.೩೭). 


ಸೀಡಿಸು ೮೫೬.೨ ಸೀತೆ 


ಸಿಡ್ಮಿ: ೨. ಸಸ್ಮಗಳಿಗೆ ತಗಲುವ ರೋಗ : "ಸಿಡಿಹಾಯ್‌' ಪರಾ. | ಸೀತಾಫಲ (ನಾ). ಒಂದು ಬಗೆಯ ಗಿಡ ಮತ್ತು ಅದರ ಹಣ್ಣು : ಸೀತಾಫಲ 
(ದೇ. ॥ ತೆಲು. ಚೀಡ) ದ್ರಾಕ್ಷೆಗೊಂಚಲುಗಳ ಈ ಪರಿಯಿಂದ ಹರಿಯ ಮಂಟಪಕ್ಕೆ ಗೊನೆಗಳ ಕಟ್ಟಿ ನಾ ಕೈಯ 
ಸೀಡಿಸು (ಕ್ರಿ). ಮಡಿಚು;ಮುದುರು (?) : ಯಾರ್ರೋ ಅದೂ? ಕೊಡೆ ಸೂಡಿದೋರು? ಮುಗಿಯುತಲಿದ್ದೆ (ಪುರಂದ. ೫-೬೯-೬); ಅಂಜೂರ ಸೀತಾಫಲದ ವೃಕ್ಷಗಳು 
ಸೀಡಿಸ್ತೀರೋ ಇಲ್ಲೋ! (ಮಲೆಮ. ೭೨೪). (+ -ಇಸ್ಕು] (ಜನಭಾ. ೭೯-೨೮). "ರಾಮಫಲ' ಫರಾ. (ಸಂ. 
ಸೀತ್ಮ 'ಸೀ' ಪರಾ. 5 | ಸೀತಾಶೃಂಗಿ (ನಾ). ಒಂದು. ಬಗೆಯ ಸಸ್ಮ: ಅತಿವಿಷ, ಅತಿಬಜೆ, ಸೀತಾಶೃಂಗಿ 
ಸೀತ್ಮ "ಸೀನ್‌,' ಪರಾ. (ಮೈಕಗಿ ೨-೨೯). [£ ಸೀತೆ * ಶೃಂಗ್ಗಿ] 


ಸೀತ್ಮ (ನಾ). ೧. ಚಳಿ ; ಕುಳಿರು : ಮಾಗಿಯ ದಿವಸಂ ರಿಸಿಯರ್ಕಳ್‌ ಸೀತದೊಳ್‌ | | ಸೀತಾಳ, "ಸೀತಾಳಿ' ನೋ. 
ಸೆಡೆಗುಂ (ವಡ್ಡಾರಾ. ೧೯೧-೨೬); ವೃಂತರದೇವರಂ ಸೌಂತೆಯ ಬಳ್ಳಿಯೊಳೆಟ್ಟು ಪೊಕ್ಕಂತೆ | | ಸೀತಾಳ್ಮ "ಸೀತಾಳೆ' ನೋ. 
ಮಾಡಿ ಜ್ಕೋತಿಷ್ಯದೇವರಂ ಸೀತಂ ಪತ್ತಿದ ವಾತಾಧಿಕರಂತೆ ಮಾಡಿ (ಧರ್ಮಾಮೃ. ೭-೯೫). | | ಸೀತಾಳ್ಮ "ಸೀತಳ' ನೋ. 
೨. ತಂಪು; ಶೈತ್ಯ : ಸೀತವುಳ್ಳನ್ನಕ್ಕ ಉಷ್ಣವ ಪ್ರತಿಪಾದಿಸಬೇಕು ಉಷ್ಣವುಳ್ಳನ್ನಕ್ಕ |10| ಸೀತಾಳಗಡುಗೆ (ನಾ). ತಂಪಾದ ನೀರಿನ ಕೊಡ: ಶ್ರೀಕಲಿದೇವರಿಗೆ ನಿವೇದ್ಯಕ್ಕೆ 


ಸೀತವ ಪ್ರತಿಪಾದಿಸಬೇಕು (ವಚರ. ೮೬); ಶೀತ ಸೀತ, ಶುಚಿ ಸುಚಿ (ಶಮದ. ನನ್ಹಾದೀವಿಗೆಗಂ ಸೀತಾಳಗಡುಗೆ ವಸುಧಾರೆಗಂ . . . ಧಾರಾಪೂರ್ಬ್ಬಕಂ ಮಾಡಿ ಕೊಟ್ಟ 

೨೫೩ ಪ್ರಯೋ); ಕಲ್ಲಾಗಿನ ನೀರು ಬಹಳ ಸೀತ (ಗಂಗಾಸಾ ೯೧). ೩. ಶೀತಬಾಧೆಯಿಂದ ಭೂಮಿ (ಎಕ. ೫1, ದಾವಣ. ೭೪-೩; 10541). 

ಉಂಟಾಗುವ ಒಂದು ಬಗೆಯ ರೋಗ; ನೆಗಡಿ: ಜ್ವಲನಂ ಜ್ವರಂಗೊಂಡ [ಸೀತಾಳ್ಮ (ಆ ಸೀತಳ) 4 ಗಡುಗೆ (< ಗಡಿಗೆ?) 

ನೆಂದು. ಮಂತ್ರಿಸುವಂತೆ ಜಲಕೆ ಸೀ(ಪಾಠಾ. ಶೀ]ತಂ ಬಂದುದೆಂದು ಭಾವಿಸುವಂತೆ | | ಸೀತಾಳಗದ್ದುಗೆ (ನಾ). ವ ಸೀತಾಳಗಡುಗೆ: ಸ್ಥಾನಾಚಾರ್ಯರಿಬ್ಬರುಂ 

(ರುದ್ರರ. ದೇ. ೨೦೮-೬). [ಇ ಸಂ. ಶೀತ] 15] ಸೀತಾಳಗದ್ದುಗೆಗೆ ಕೊಡ ೨೦ ವಸುಧಾರೆ ೩ ಮಂ ನಡಸುವರ್‌ (ಸಾಇಇ. 0. 
ಸೀತಳ, ಶೀತಾಳ,, ಸಿತಾಳ, ಸೀತಾಳ (ನಾ). ೧. ಶೈತ್ಯ; ತಂಪು: ತೆಗೆದಪ್ಪಿದರೆ ೨೯೬-೭೨; 1176). (ಸೀತಾಳ್ಕ (ಆ ಸೀತಳ) 4 ಗದ್ದುಗೆ, (ಆ ಗರ್ದುಗೆ )] 

ಚಂದನದ ಸೀತಳದ ಹಾಂಗೆ ಆಗಬೇಕವ್ವಾ (ಸಕಮ ಕ. 11 ೧೮೮-೪೮೯). ೨. ಚಳಿಯಿಂದ ಸೀತಾಳಸಿಡುಬು "ಸೀತಾಳೆಸಿಡುಬು' ನೋ. 

ಕೂಡಿದ ಜ್ವರ; ಶೀತಜ್ವರ: ""ಸೀ!ಪಾಉಾಂ. ಶೀತಳಮೆನಲು ಸನ್ನಿ'' ಸೀತಾಳಿ, ಸೀತಾಳ, (ನಾ). ಒಂದು ಬಗೆಯ ಸಸ್ಮ ಮತ್ತು ಅದರ ಹೂವು: 

(ಮಂಗರಾ. ೧೧೪-೪). ೩. ಒಂದು ಬಗೆಯ ನೀರಾವರಿಭೂಮಿ: ಸೀತಳಕೆ ಗ ೧ ಸೀತಾಳಿದಂಡೆವೂಮಾಲೆಯಂ ಕಟ್ಟುತ್ತಿರ್ದಾಕೆ ಕಂಡು, ಬಿಲ್ಲುಂಬೆರಗುಮಾಗಿ, ರಿಕ್ತಾ 

ಹತುಖಂಡಿಗೆ ಉಪಹರ (ಎಕ. ೪1, ಕಡೂರು. ೯೭-೧೦೭;1166). ಶೀತಾಳ, : ೪. ತಣ್ಣನೆಯ |20| ಗಮನದ ಖಿನ್ನತೆಗೆ ಕಾರಣಂ ಕೇಳೆ (ಶ್ರೀರಾಮ. ೮೬-೨೭೬); ಪಶ್ಚಿಮದೇಶಗಳ 

ನೀರು; ಶೀತಲಜಲ: ಘನಶೀತಾಳದಅವಟ್ಟಿಗೆಯ ಮಧ್ಮದಲಂದು ಚಮರಗಳ ಸಂಸ್ಕೃತಿಯಲ್ಲಿ ಸೀತಾಳಿಗೆ ಒಂದು ಪ್ರತ್ಶೇಕಸ್ಥಾನ ಕಲ್ಪಿತವಾಗಿದೆ (ಹಸುಹೊ. ೨೭೩). 

ಡಾಳಿಸುತಲಿ ... ಧರ್ಮವ ಮಾಡಿದರ ಕೊಂಡೊಯ್ದರು (ಪ್ರಹ್ಲಾಚ. ೯-೧೪). ಸಿತಾಳ : ಸೀತಾಳೆ : ಚಿತ್ರ ವಿಚಿತ್ರ ಹೂವು ಬಿಡುವ, ಗಡ್ಡೆಬೇರಿನ ಒಂದು ಸಸ್ಯಜಾತಿ; 

೫. ಪವಿತ್ರವಾದ ನೀರು ; ಶುದ್ಧಜಲ : ಆಚಾರವೆ ಅರ್ಪಿತ ಮಹತ್ವವೆ ಸಿ[ಪಾಠಾಂ. ಸೀತೆಹೂವಿನ ಗಿಡ ; ಸೀತಾಳಗಡ್ಡೆ (Orchid. ಇಂಕಾ). [ದೇ. ॥ ತಮಿ. ಚೀತಳಿ] 


ಶಿ] ತಾಳ (ಅವಚಂ. ೮೪-೩೭೪); ಶಿಶು ಬಂಧುಗಳು . . . ಮುಂತಾದ ಇವರಿಗೆಲ್ಲಕ್ಕೂ | | ಸೀತಾಳೆ, ಶೀತಾಳ್ಮ, ಸೀತಾಳ (ನಾ). ಒಂದು ಬಗೆಯ ಮೈಲಿಬೇನೆ; 
ಒಡೆಯರಿಗೆ ಸಲುವುದಕ್ಕೆ ಮುನ್ನವೆ ಸಿತಾಳ ಶಿವದಾನವೆಂದು ಇಕ್ಕಬಹುದೆ (ಸಕವ. 6. ೬ |25) ಸಣ್ಣಸಿಡುಬು: "ಸೀತಾಳೆ (ಸೀತಾಳ) - ಶೀತಲಾ ಎ ಒಂದು ಬೇನೆ'' (ತದ್ಭಕೋ. ೪೫). 


೪೨೮-೧೬೦೧). ಸೀತಾಳ್ಮ : ೫. ಲಿಂಗಕ್ಕೆ ನೈವೇದ್ಮವ ತೋಜ್‌ ಸೀತಾಳವ (ಪಾಠಾಂ. ಶೈತ್ಯವ] ಶೀತಾಳ್ಕೆ: ಗೋಣಿತಟ್ಟು, ಸಣ್ಣತಟ್ಟು, ಶೀತಾಳ, ಶಿಡುಬು . . . ಮುಂತಾದ 
ಕೊಟ್ಟು . . . ಪ್ರಸಾದಭೋಗವ ಮಾಡುವುದು ಲಿಂಗಪ್ರಸಾದ (ಚನ್ನವ. ಕ.೧೩೯-೩೧೪); ರೋಗಗಳಿಂದ ಮರಣಹೊಂದಿದ್ದರೆ ಅಂತವುಗಳನ್ನು ಶಿಡಬಿನ ಹೆಡ್ಡಿಂಗಿನಲ್ಲಿ 
ಸೀತಮ್ಮ ಮಾದ್ದೀರು ಸೀತಾಳ ಪಾತಾಳ (ಹಳ್ಳಿಯ. ೬೪). (ಗು). ೬. ತಂಪಾದ; ಕಾಣಿಸಕೂಡದು (ಗ್ರಾಮಾಕ ೧೫೬). ಸೀತಾಳೆ: ಮಗುವನ್ನು ಶುಚಿಯಾಗಿಟ್ಟುಕೊಂಡು 
ತಣ್ಣಗಿರುವ: ಕುರುಕುಲಕಾಲಸರ್ಪನ ತಾಯುದರ ಸೀತಾಳಮಳಿಗೆಯಲೇ ಸೀತಾಳ ಇಳಿದ ಮೇಲೆ ಬೇವಿನ ಸೊಪ್ಪು ಉಜ್ಜಿ ಸ್ನಾನಮಾಡಿಸಬೇಕು (ಗೃಹಎ. ೧೫೦). 
(ಕುವ್ಮಾಕ. ೨೨-೧). [ಅ ಸಂ. ಶೀತಲ] 30 [ಆ ಸಂ. ಶೀತಲಾ] 
ಹೀತಖ್‌, ಸೀತಯು, ಸೀತುಲು (ನಾ). ೧. ಅಂಜಿಕೆ; ಭಯ: ""ಕೆಕ್ಕಳಿಸಿದುದೆಂದುಂ ಸೀತಾಳೆಸಿಡುಬು , ಸೀತಾಳಸಿಡುಬು (ನಾ). ಸಣ್ಣ ಸಿಡುಬು; ಸೀತಾಳೆ: 
ಸೀತಜೆಂದುಂ ಭಯವಿಕಾರಂ'' (ಕಶಸಾ. ೫೬-೨೨೪). ಹೀತಜು : ೨. ಕೋಪ; ಸಿಟ್ಟು : ಸೀತಾಳೆಸಿಡುಬು ಒಂದು ಸಾಂಕ್ರಾಮಿಕ ರೋಗ (ರೂಢಿ). ಸೀತಾಳಸಿಡುಬು : 
""ಮುಳಿಸು . . . ಸೀತಜು ಕಾವು ತಿಳಿಯೆ ಕೋಪದ ಪೆಸರು'' (ಶಬ್ದಮಂ. ೪೦). ಸೀತಾಳಸಿಡುಬು: ಈ ಖಾಯಿಲೆ ಬಹಳ ಚಿಕ್ಕಮಕ್ಕಳಿಗೆ ಸಹ ಬರುತ್ತದೆ (ಗೃಹವಿ. ೧೫೦). 
"ಸೀತಟುದಾಳು' ಪರಾ. ಸೀತುಜು : ೧. "ಸೀತುಲುಗೊಳ್‌' ಪರಾ. [ಸೀತಾಳೆ + ಸಿಡುಬು) 
(ದೇ. ॥ ತೆಲು. ಚೀದರ) 35 ಸೀತ್ಮು "ಸೀನ್‌,' ಪರಾ. 
ಸೀತಜು 'ಸೀತಯ್‌' ನೋ. ಸೀತು "ಸೀದ್ಕು' ನೋ. 
ಸೀತಲುದಾಳು (ಕ್ರಿ). ಕೋಪಗೊಳ್ಳು; ಸಿಟ್ಟಾಗು: ಯಪಿವರನೆಡೆಗೆ ಕಮಲ | |ಸೀತುಲು "ಸೀತಯ್‌' ನೋ. 
ಸಂಭವನೆಯ್ತರಲ್ಮನ್ನಣೆಯ ಮಾಡದಿರೆಯವನ ಮೇಲೆ ಸೀತಜುದಾಳುತೆ ಸೀತುಟುಗೊಳ್‌ (ಕ್ರಿ). ಸಿಟ್ಟಾಗು; ಕೆರಳು: ಪಡಿಯಲದಾಗ ಧೇನುವತಿಸೀತುಲು 
(ಪಾಸೋಪು. ೧೦-೫೩). (ಸೀತಟು (ಆ ಸೀತಯ್‌) “- ತಾಳು (ಆ ತಾಳ್‌,)) ಗೊಂಡು ಚತುರ್ಬಲಂಗಳಂ ಕೆಡಪಿ (ದಶಾಮ ೭-೮೫). 
ಸೀತಾಕುಮಾರಕ (ನಾ). ಸೀತೆಯ ಮಗ: ರುಧಿರಾಕ್ಷನೆಂಬ ಶೊರಾಸುರಂ |4 (ಸೀತುಜು (ಆ ಸೀತಯ್‌) 4 ಕೊಳ್‌] 
. ಸೀತಾಕುಮಾರಕನ ಕರದ ಕೋದಂಡಮಂ ತುಡುಕಿದಂ ಮೇಲ್ವಾಯ್ತು |ಸೀತ್ಕೆ (ನಾ). ೧. ಒಂದು ಬಗೆಯ ಹುಲ್ಲು: ""ಮಾನುವೆ ಸೀತೆಯೆನಿಕ್ಕು”' 
(ಜೈಮಿಭಾ. ೨೦-೪೮). [ಸಂ.] (ಮಂಗರಾ. ೩೩-೮). ೨. ಓ೦ದು ಬಗೆಯ ಮರ ಮತ್ತು ಅದರ ಹೂವು : ಅರಳಿದ 
ಸೀತಾಗ್ರ (ನಾ). ನೇಗಿಲಿನಿಂದ ಉತ್ತ ಸಾಲು, - ಗೆರೆ : ""ಪಾತ್ರಂ ಸೀತಾಗ್ರಮುಂ'' ಗೊಂಚಲು ಒತ್ತಾಗಿ ನಾಜೂಕಾಗಿ ಪೋಣಿಸಿದ ದಂಡೆಯಂತೆ ಕಾಣುತ್ತದೆ . . . ಹೆಂಗಸರು 
(ವಸ್ತುಕೋ. ೧೩೮-೧೧೮). [ಸಂ.] ಸೀತೆಯ ದಂಡೆ ಎನ್ನುತ್ತಾರೆ (ಹಸುಹೊ. ೨೭೩). "ಸೀತೆಹೂ' ಪರಾ. («ಆ ೫0. ಶೀತಾ। 


ಸೀತಾಪತಿ (ನಾ). ಸೀತೆಯ ಗಂಡ; ರಾಮ: ಅಯೋಧ್ಯೆಯ ರಾಮ ಪಟ್ಟಾಭಿ |5| ಸೀತ್ಮೆ (ನಾ). ೧. ನೇಗಿಲಿನಿಂದ ಉತ್ತ ಗೆರೆ; ಉಕ್ಕೆ ;ಸಾಲು:"“ಸೀತಾ, ಲಾಂಗಲಪದ್ಧ ತಿಃ 
ರಾಮನೆ ಸೀತಾಪತಿ ಜಾನಕೀಮನೋಹರ (ಪುರಂದ. ೫-೬೯-೧೮). [ಸಂ.] - ಈ ೨ ನೇಗಿಲ ಸಾಲ್‌'' (ಹಲಾಯು. ೯೪-೪೨೨). ೨. ಉತ್ತ ನೆಲ, -- ಭೂಮಿ: 


ಸೀತೆನೆ 


ಸೀತೆಯ ದೂಸಲಕಿಂದಲಿದ ರಾವಣನಂತಿರೆ ನೀನುಮಿತಾಗಳೀ ಸೀತೆಯ 
ದೂಸಜ್‌ಂದಟ್‌ಯಲಾಟಿಸಿದ್ಯ (ಪಂಪಭಾ. ೯-೪೯): ಸರ್ವಲಕ್ಷಣಸಸ್ಮಸಂಪತ್ತಿಗೆ 
ಸೀತೆಯಪ್ಪುದಲ್‌ಂ ಸೀತೆಯೆಂದು ಪೆಸರನಿಟ್ಟು ಕೊಂಡಾಡಿ ನಡಪುತ್ತುಮಿರೆ 
(ಪಂರಾಮು. ೪-೨೯ ಮ. ೩. ಜನಕನ ಮಗಳು; ರಾಮನ ಹೆಂಡತಿ; ್ಭ್ಥ ಜನಕನು 
ಸಂತಾನಾರ್ಥವಾಗಿ ಯಜ್ಞಮಾಡಲು ಭೂಮಿಯನ್ನು ಶುದ್ಧಿ ಮಾಡು 
ತ್ತಿದ್ದಾಗ, ಉತ್ತ ಭೂಮಿಯಲ್ಲಿ ಈಕೆ ದೊರಕಿದ ಕಾರಣ "ಸೀತೆ' ಎಂಬ 
ಹೆಸರು ಬಂದಿತು: ನಿನಗಂತು ಸೀತೆಯೇ ಸೀತೆ ಕಡಂಗಿ ಕಾಯ್ದು ಕಡೆಗಣ್ಣಿದಳಪ್ಪೊಡೆ 
ಧಾತ್ರನಿಂ ತೊದಳ್ವಾತಿನೊಳೇನೊ ಪಾಂಡವರ ಕೆಯ್ಕೊಳೆ ನಿನ್ನ ನಿಸೇಕಮಾಗದೇ 
(ಪಂಪಜಾ. ೯-೪೯); ಅನುಬಂಧ' ಮುನ್ವಯಾಗತಮೆನಿಸಿದುದದನದಿಕವಸಗೆ 
ಮಾಟ್ಟನುನಯದಿಂದೆ . . . ಸೀತೆಯಂ ನಿನಗಿತ್ತೆ೦ (ಪಂರಾಮಾ. ೪-೭೯); ಭೂತಳದೊಳ್‌ 
ಕಾಳಬ್ಬೆಯೆ ಸೀತೆಗೆ ರುಗ್ನಿಣಿಗೆ ರತಿಗೆ ಸರಿದೊರೆ (ಎಕ. ॥ (೩, ೫೩೯-೧೫; 1214). 
೪. ಗಂಗಾನದಿಯ ನಾಲ್ಕು ಶಾಖೆಗಳಲ್ಲಿ ಒಂದು; ಗಂಗೆಯ ಪೂರ್ವಭಾಗದ 
ಶಾಖೆ: ಮೆಲ್ಲಗೆ ತರ್ಕೆಸಿತ್ತು ಪೂರ್ವಾಬ್ಧಿಯನಖಳನದೀಖ್ಕಾತಸೀತಾಪ್ರವಾಹಂ 
(ಮಲ್ಲಿ. ೨-೧೦); ಮನಂಗೊಳಿಪ ಸೀತಾತರಂಗಿಣಿಯ ದಕ್ಷಿಣೋತ್ತರತಟಂಗಳೆರಡಚೊಳ 
ಮೆಂಟುಷಟ್ಟಂಡ ಮಂಡಲಂಗಳಿರ್ಪುವು (ಪುಪ್ಪಪು. ೨-೮ ವ). 
ಸೀತೆದಂಡು ಎ ಭೂಮಿಯನ್ನು ಸಾಗುವಳಿ ಮಾಡುವವರು; ಬೇಸಾಯಗಾರರ 

ಗುಂಪು: ನಮ್ಮ ಕಡೆ ಕೆಲವರು ರೈತರನ್ನು ಸೀತೆದಂಡು ಎಂದು ಕರೆಯುತ್ತಾರೆ 
(ಬೈಸರ್ವೆ. ೧೦೬). (ಸಂ. ಸೀತಾ] 

ಸೀತೆನೆ , ಸಿಹಿತೆನೆ (ನಾ). ಇನ್ನೂ ಬಲಿಯದೆ ಹಾಲು ತಂಬಿ ಸಿಹಿಯಾಗಿರುವ 
ತೆನೆ; ಬೆಳಸಿ: ""ಯೂಷಮೆಂಬುದು ಸೀತೆನೆ'' (ಹಲಾಯು. ೯೬-೪೩೧); ಮಾಳಿಗೆಯಂ 
ಸುಟ್ಟು ಸೀತೆನೆಯಂ ತಿಂಬ . .. ಪಟ್ಟೆಯಂ ಪಣಿದು ಚಂಡಂ ಮಾಡುವ ಕಟ್ಟೆಗ್ಗರಂತೆ 
(ಧರ್ಮಾಮೃ. ೯-೧೬೨); ಕಿಚ್ಚು ಮಾಡಿದನು ಎಚ್ಚರದಿಂದಲೆ ಸಚ್ಚಿದಾನಂದಗೆ ಸೀತೆನೆ 
ತಿನಿಸಲು (ಸಿದ್ಧಪು. ೩-೭೭). ಸಿಹಿತೆನೆ : ಬೆಳಸೆ, ಸಿಹಿತೆನೆ [ಸೀತೆನೆ] (ಕಂನುಹು. ೮೯). 

(ಸೀ + ತೆನೆ] 

ಸೀತೆಹೂ, ಸೀತೆಹೂವು (ನಾ). ಒಂದು ಬಗೆಯ ಮರ ಮತ್ತು ಅದರ ಹೂವು: 
ಗಂಧನಕುಲ, ರಸ್ನಾ, ಸೀತೆಹೂ (ಮೈಔಗಿ. ೬೭-೧೩೭೧). ಸೀತೆಹೂವು : ಸಾಹೇಬರುಗಳೂ, 
ದೊರೆಗಳೂ, ಮೇಲಧಿಕಾರಿಗಳೂ ಬಂದಾಗ ಅವರಿಗೆ ಸೀತೆಹೂವಿನ ಒಂದೆರಡು 
ದಂಡೆಗಳನ್ನು ಕೊಡುತ್ತೇವೆ (ಹಸುಹೊ. ೨೭೬). (ಸೀತೆ, + ಹ್ಮೂ (ಅ ಪ್ಲೂ)) 

ಸೀತೆಹೂವು "ಸೀತೆಹೂ' ನೋ. 

ಸೀತ್ಕರಿಸು (ಕ್ರಿ). (ಸಂತೋಷದಿಂದ) ಧ್ವನಿಮಾಡು; ಸೀತ್ಕಾರಮಾಡು: 
ತನಿವಣ್ಣಳ ಸಾರಮಂ ಶುಕಾವಳಿ ಸಲೆ ಪತ್ತಿ ಸೀತ್ಕರಿಸಿ ಕಣ್ಗಳನಿಂತರೆಮುಚ್ಚಿ ಪೀರುತುಂ 
ವಿಳೆಸಿತಚುಂಬನಾಭಿನಯಮಂ ನೆಆ್‌ ತೋರ್ಪವೊಲಿರ್ದುದಾಮ್ರದೊಳ್‌ 
(ಕುಸುಮ. ೫-೮೯). [ಸಂ. ಸೀತ್ಕರಣ % - ಇಸ್ಬು] 

ಸೀತ್ಕಾರ (ನಾ). ೧. ನೋವು, ದುಃಖ, ಸಂತೋಷ ಮುಂತಾದುವನ್ನು 
ಸೂಚಿಸುವಾಗ ಮಾಡುವ ಧ್ವನಿ: ಕುಸುಮಾಯುಧನಿಸೆ ನೊಂದು ಸೀತ್ಕಾರಮೊಗೆಯೆ 
(ಕಾದಂಉ. ೩೬); ವಿತರತ್ಸೀತ್ಕಾರವಕ್ತಂ ಜಳನಿಬಿಡಿತವಾಸಸ್ಬುಟೀಭೂತನಿಮ್ಲೋನ್ನತಂ... 
ಕಣ್ಣೆವಂದಿರ್ದುದು (ಚಂದ್ರಪು. ೭-೧೪೯). ೨. [ಕಾಮಶಾ] ರತಿಕ್ರೀಡೆಯ ಒಂದು 
ಧ್ವನಿ: ಸಾರಸದೊಲ್‌ ಸೀತ್ಕಾರಂ ಮಿಗೆ ಮಾಳ್ಪುದು (ಜನವ. ೮-೨೧); ಚುಂಬನ ಕಾತರ 
ದೈನ್ಯ ಸಂಕಲಿತ ಸೀತ್ಕಾರಗಳಿಂದೆ . . . ಸುರತವೆಸಗುವ ಜಾಣ (ಇಚಿಸಾಂ. ೯-೬೫). ಸಂ.) 

ಸೀತ್ಕಾರಿ (ನಾ). [ಯೋಗ] ಕುಂಭಕದ ಎಂಟು ಪ್ರಕಾರಗಳಲ್ಲಿ ಒಂದು: 
ಸೂರ್ಯಭೇದನ ಉಜ್ಞಾಯಿ ಸೀತ್ಕಾರಿ . . . ಕೇವಲಮೆಂಬಷ್ಟಕುಂಭಕಪ್ರಕಾರಂಗಳುಂ 
(ವಿವೇಕ. ೧೩೨). [ಸಂ. ಸೀತ್ಕಾರಿನ್‌] 

ಸೀತೃತ (ನಾ). ೧. ಎ ಸೀತ್ಕಾರ ೨: ಸೀತೃತಂ . . .ಶ್ವಸಿತಮುರುರಾತೃತಂ ಎನಿಪೀ 
ಚಮತ್ಮೃತಿಯನಲ್‌ದು ರಮಿಸುವನೆ ಚದುರಂ (ಜನವ. ೮-೫೦); ಸ್ತನಿತಂ ಬಿದಿರ 
ಗಂಟೊಡೆದಂತೆ ನಾಲಿಗೆಯಿಂದ ಸೀತ್ಮೃತಂ (ಕಾಮಶಾ. ೨೪೧). ೨. [ನಾಟ್ಕ] ""ಕ್ಲೇಶ 
ಮತ್ತು ಶೈತ್ಯವನ್ನು ತೋರಿಸುವಂತೆ ಉಸುರು ಬಿಡುವುದು'' 


೮೫೬೩ 


25 


40 


45 


ಸೀದು 


(ಲಾಸ್ಕರಂ. ೨೭೮ ಗದ್ಮಾನುವಾದ): ಸಮಮುಂ . . . ಸೂತ್ಕೃತಂ ಸೀತ್ಕೃತಮುಂ ಇಂತುಂ 
ಪತ್ತೊಂಬತ್ತುಂ ಕಾಂತೇ ಕೇಳ್‌ ವಾಯುಭೇದಂ (ಲಾಸ್ಮರಂ. ೩-೭೭). [ಸಂ.] 

ಸೀತೃತಿ (ನಾ). ಎ ಸೀತ್ಕಾರ ೧: ಕರಿಕರಾಗ್ರಸೀತೃತಿ . . . ವಿಹಗಸಮುತ್ಕರ 
ಚೀತೃತಿ ತೀವಿ ವಿವಿನದೊಳ್‌ ಬಿಡದೆಸೆಗುಂ (ರಾಜಶೇ ೫-೬೨). [ಸಂ.] 

ಸೀತ್ಯ (ಗು). ೧. ಉಳುಮೆಯಾದ; ಉತ್ತ. (ನಾ). ೨. ಉತ್ತ ಭೂಮಿ: 
""ಕೃಷ್ಟಂ ಕ್ಷೇತ್ರಂ ಸೀತ್ಮಂ'' (ವಸ್ತುಕೋ. ೬೩-೭೦). ೩. ಕಾಳು; ಧಾನ್ಮ. 
೪. (ಬತ್ತ ಮುಂತಾದುವುಗಳ) ಎಳೆಯ ಗಿಡ; ಸಸಿ: "“ಸೀತ್ಕಂ, ಸ್ತೃಸ್ಮಂ 
೨- ಈ ೨ ಸಸಿ'' (ಹಲಾಯು. ೯೪-೪೨೦). [ಸಂ.) 

ಸೀದ್ಮ "ಸೀ' ಪರಾ. 

ಸೀದ್ಮೆ "ಸೀದ್ದಾ' ನೋ. 

ಸೀದ್ಮ "ಸೀದ್ಮಾ' ನೋ. 

ಸೀದ್ಮಾ, ಸೀದ (ನಾ). ೧. ಸ್ವಯಂಪಾಕಕ್ಕೆ ಅಗತ್ಯವಾದ ಅಕ್ಕಿ, ಬೇಳೆ, ಹಿಟ್ಟು, 
ಸೌದೆ ಮುಂತಾದ ವಸ್ತು: ಉಪ್ಪು ಸಹ ಸೀದಾ ಒಡವೆಗಳಲ್ಲಿ ಪ್ರಮುಖಸ್ಥಾನ 
ಪಡೆದಿತ್ತು (ಸುತ್ತುಮು. ೨೦); ಹಳ್ಳಿಯಲ್ಲಿ ಈ ಬಗೆಯ ಕ್ರಾಂತಿಯಾದರೂ ನಾವಲಿಗರಿಗೆ 
ಅವರ ಆಯಾ, ಸೀದಾ ತಪ್ಪುತ್ತಿರಲಿಲ್ಲ (ಹೊಲವ. ೭೮). ೨. ಒಬ್ಬ ಮನುಷ್ಯನಿಗೆ 
ನಿಗದಿಯಾಗಿ ಕೊಡುವ ಆಹಾರಪದಾರ್ಥಗಳ ಪ್ರಮಾಣ;ರೇಷನ್ನು : ಅರಿವೆಯ 
ಬರ ಕಾಳಿನ ಸೀದಾ, ಪ್ರವಾಸದ ಅಗ್ನಿದಿವ್ಶ ಇವನ್ನೆಲ್ಲ ಆಗ ಅನುಭವಿಸಬೇಕಾಗಿರಲಿಲ್ಲ 
(ಸಮಜೀ. ೪೪೫); ಕಳೆದ ಸಲ ಸೀದಾದಲ್ಲಿ ಎಲ್ಲ ದಾನ, ಸಿಕ್ಕಿರಲಿಲ್ಲ 
(ಪುರುಷಾ. ೧). ೩, ಉಚಿತವಾಗಿ ಕೊಡುವ ಆಹಾರಪದಾರ್ಥ; ಪಡಿ: 
ನವರಾತ್ರಿಯಲ್ಲಿ ಬ್ರಹ್ಮವೃಂದಕ್ಕೆ ವಾಡೆಯಿಂದ ನಿತ್ಮ ಸೀದಾ ದೊರೆಯಿತು (ಗ್ರಾಮುಯ. ೬). 
ಹೀದ್ಮ: ೧. ಅವರು ಅತಿಥಿಗಳಾದ ಬ್ರಾಹ್ಮಣರನ್ನು ಪೂಜಿಸಿ, ಚರಣತೀರ್ಥ ತಕ್ಕೊಳ್ಳುವರು. 
ಬ್ರಾಹ್ಮಣೇತರರಿಗೆ ಬೇಕಾದ ಸೀದವನ್ನು ಕೊಡುವರು (ಗುರುಪ್ರ. ೧). 

[ಇ-- ಹಿಂ. ಸೀಧಾ; ಮರಾ. ಶಿಧಾ./ ಬಂಗಾಲಿ. ಸಿಧಾ; ಸಂಧಿ. ಸೀಧೋ; ಗುಜ. 

ಸೀಂಧೂ, ಸೀಧೂ] 


ಸೀದ್ಧಾ (ಗು). ೧. ನೇರವಾದ; ಅಂಕುಡೊಂಕಿಲ್ಲದ: ಸೀದಾ ರಸ್ತೆ ಇವನೆಂದೂ 


ಕಂಡುದಿಲ್ಲ (ನೆಲಮು. ೨೮-೭). ೨. ಸರಳವಾದ: ಶಿವ ದೇವತೆಗಳಲ್ಲೆಲ್ಲ ಸೀದಾ ದೇವರು 
(ಪ್ರಹಾರ. ೪). (ನಾ). ೩. ಸರಿಯಾದುದು; ಯಜುವಾದುದು: "ಫೂಟ್‌ಲಾಯ್ರ' 
ಅನ್ನೋ ಮಾತು, ಅವರಿವರಿಗೆ ಉಲ್ಟಾ ಸೀದಾ ಹೊಡೆದು ಮೋಸಮಾಡಿ ಕಾಸು 
ಕಮಾಯಿಸೋರಿಗೆ ಹೇಳೋ ಮಾತು (ನಮ್ಮಳ್ಳಿ. ೨೩). 
ಸೀದಾಸಾದಾ ಎ ೧. ನಿಷ್ಕಪಟವಾದ; ಸರಳವಾದ: ನಿನ್ನಷ್ಟು ಸೀದಾಸಾದಾ 
ಮನುಷ್ಯರು ಸೀಗುವುದೇ ಅಪರೂಪ (ರೂ). ೨. ನಿಷ್ಕಪಟವಾದ ವ್ಯಕ್ತಿ ;ಸರಳವೃಕ್ತಿ: 
ಶಾಂತಿಬಾಯಿ ಕಾಣುವಷ್ಟು ಸೀದಾಸಾದಾ ಅಲ್ಲ (ಬದುಜ. ೧೪೭). 
(4— ಹಿಂ. ಸೀಧ, ಸೀಧಾ; ಮರಾ. ಸೀಧಾ) 


ಸೀದ್ಮಾ, ಸೀದ್ಕ (ಅ). ನೇರವಾಗಿ; ನೆಟ್ಟಗೆ: ಧನದಾಸನು ಸೀದಾ ನನ್ನ ಬೀಡಾರ 


ದೊಳಗೇ ನುಗ್ಗುವುದನ್ನು ಕಂಡು, ಯಾಕೋ ನನ್ನ ಕೈ, ಸೆರಗಿನಿಂದ ನಡುವನ್ನು 
ಬಿಗಿದುಕೊಂಡಿತು (ಪತ. ೮೯); ತಂತ್ರಿಯವರು ಸೀದಾ ಮನೆಗೆ ಬಂದರು (ಪದ್ಮಸ. ೧೮೧). 
ಸೀದ: ಸೀದ ಸ್ವಲ್ಪವೂ ತಪ್ಪದಂತೆ, ವರನ ತಲೆಯ ಮೇಲೆಯೇ ಸುರಿಯುತ್ತಾರೆ 
(ಸುವಸಂ. ೫೪); ಊಟವನ್ನು ಮಾಡಿ ಸೀದ ಬಂದು. . .ಮರದಡಿ ಕುಳಿತುಕೊಂಡು ಒಬ್ಬನೆ 
ಯೋಚನೆ ಮಾಡುತ್ತಿರುತ್ತಿದ್ದ (ಕಲಾಸಾ. ೨೮). [ಆ ಸೀದ್ದಾ) 

ಸೀದಾಸಾಮಗ್ರಿ (ನಾ). ಆಹಾರಪದಾರ್ಥಗಳ ತಯಾರಿಕೆಗೆ ಬೇಕಾಗುವ 
ಧಾನ್ಯ, ಸೌದೆ ಮುಂತಾದ ಅವಶ್ಯ ವಸ್ತು: ಅವರ ಸಂಪನ್ನಸ್ಥಿತಿಯನ್ನು 
ಹಬ್ಬಹುಣ್ಣಿವೆಗಳಲ್ಲಿ ದೇಸಾಯರು ಅವರ ಮನೆಗೆ ಕಳಿಸುವ ಸೀದಾಸಾಮಗ್ರಿಗಳನ್ನು 
.  - ಹೇಳಿ ಮಗನು ಅಚ್ಚರಿಪಡುವಂತೆ ಮಾಡಿದ್ದಳು (ಜಯಂತ. ೬೧). 

(ಸೀದಾ, 4 ಸಾಮಗ್ರಿ./ ಮರಾ. ಶಿಧಾಸಾಮಗ್ರೀ] 
ಸೀದು "ಸೀ' ಪರಾ. 


ಸೀದ್ದು, ಸೀತ್ಮು (ನಾ). ಒಂದು ಬಗೆಯ ಮದ್ಕ : ಮಧು ಸೀತುಂ ಕಟು ಸೀದು ಪೋ 


ಸೀದೊಂಡೆ 


ಪುಳಿತ ಕಳ್ಳಲ್ಲುಂ ಕರಂ . . . ಎಂದು ಕುಡಿದರ್‌ ಕಾಮಾಂಗಮಂ ಕಾಂತೆಯರ್‌ 
(ಪಂಪಭಾ. ೪-೮೮); `ಹಸಿತಾಂಭೋಜಾಸ್ಕೆಯರ್‌ ಮುಕ್ಕುಳಿಸಿಯುಗುಲಸ್ವಿನಂ ಸೀದುವಂ 
ಸೀದುವಂ ಸೇವಿಸಿ ಸೊರ್ಕಿಂದೀ ಮಹೀಜಂ ತಳೆದು ಪುಳಕಘರ್ಮಾಂಬುಸಂದೋಹಮಂ 
ಸಂತಸದಿಂ ಪಾಡುತ್ತುಮಿರ್ದತ್ತು (ಜಗವ. ೧೪-೩೦). ಸೀತು: ಮಧು ಸೀತುಂ ಕಟು 
ಸೀದು ಪೋ ಪುಳಿತ ಕಳ್ಳಲ್ತುಂ ಕರಂ . . . ಕಕ್ಕರಕ್ಕಿಂತುಟಪ್ಪುದು ಕಳ್ಳಪ್ಪುದು 
ತಪ್ಪದೆಂದು ಕುಡಿದರ್‌ ಕಾಮಾಂಗಮಂ ಕಾಂತೆಯರ್‌ (ಪಂಪಭಾ. ೪-೮೮). 
[ಆ ಸಂ. ಸೀಧು| 

ಸೀದೊಂಡೆ, ಸಿಹಿತೊಂಡೆ (ನಾ). ಸವಿಯಾಗಿರುವ ಒಂದು ಬಗೆಯ ತೊಂಡೆ: 
“ಸೀದೊಂಡೆಬಳ್ಳಿ' ಪರಾ. ಸಿಹಿತೊಂಡೆ : ಕಾಗೆದೊಂಡೆ, ಸಿಹಿತೊಂಡೆ, ತೊಂಡೇಕಾಯಿ 
(ಮೈಔಗಿ. ೨೬-೪೨೩). [ಸಿ + ತೊಂಡೆ] 

ಸೀದೊಂಡೆಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ: (6). (ಸೀದೊಂಡೆ 4 ಬಳ್ಳಿ] 

ಸೀಧು (ನಾ). ಒಂದು ಬಗೆಯ ಮದ್ಮ: ಉನ್ಮತ್ತಕಾಮಿನೀಗಂಡೂಷಸೀಧುಸೇಕ 
ಪುಳಕಿತವಕುಳಮುಕುಳವಿದಳಿತಮನೋಹರಾಶೋಕಲತಾ!ರ]ಮಣೀರಮಣೀಯ ನೂಪುರ 
[ರವ] ರಮ್ಮಮಂ.. . . ವನಮನೆಯ್ತೆ ವಂದು (ಪಂಪಭಾ. ೫-೧೦ ವ); ವಕುಳದ ಮರಂಗಳೆಲ 
ರಲೆಪದಿಂ ಕೆದಆೌದ ಸೀಧುಧಾರಾಪ್ರಸರದಿಂ ತುಂತುರ್ಮಸಗಿದಂತೆಯುಂ 
(ಕಾದಂಪೂ. ೧೦೧೦); ಬಳಿಕಮಮೃತಮುಂ ಸೀಧುವುಂ ಪುಟ್ಟಿತಾಗಳ್‌ (ತ್ರಿಪುವಿ. ೧೬-೨೨). 
“ಶೀಧು' ಪರಾ. (ಸಂ.1 

ಸೀನ್ಸ್‌, ಶೀನು, ಸೀನು (ಕ್ರಿ). ಶೀತ, ಸೀತ್ಮ (ಭೂತಕೃ), ಸೀಂತು, ಸೀತು, 
(ಭೂತನ್ಮೂ), ಸೀಂಪ (ಭವಿಕೃ) (ನೆಗಡಿ, ಘಾಟು ಮುಂತಾದುವುಗಳ 
ಪರಿಣಾಮವಾಗಿ) ಮೂಗಿನಿಂದ ಸಶಬ್ದವಾಗಿ ಉಸಿರು ಬರು: "ಸೀನ್‌ - 
ಕ್ಲುತಕರಣೇ'' (ಶಮಧಾ); ಪುಟ್ಟಿದಾಗಳೆ ಮಾತಾಪಿತೃಯುಗಲಂಗಳ್‌ ಸೀಂತುಮಾಗುಳಿ 
ಸಿಯುಂ ಪರಾಸುಗಳಾಗೆ (ಆದಿಪು. ೫-೪೧ವ);ಆತ್ಮಜರ್‌ ಪುಟ್ಟಿರೆ ಸೀಂತುಮಾಗುಳಿಸಿಯುಂ 
ಏತೃಗಳ್‌ ಕರಗುತ್ತೆ ಸಗ್ಗದೊಳ್‌ ಪುಟ್ಟುವರ್‌ (ಶಾಂತಿಪು. ೬-೧೦೬); ಕೊರೆದುಂ ಸುಯ್ದುಂ 
ಸೀಂತುಂ ಮೊಚೆದುಂ ನಿದ್ರೆಯನೆ ಕೆಡಿಪ ಮುದುವೊಅಸಂ ಮತ್ತೆರಡಿಲ್ಲದೊಲ್ಲೆಂ 
(ಥರಾಮೃ. ೨-೫೪); ಸೀಂಪಂ, ಸೀಂಪಿನಂ, ನೋಂಪಂ, ನೋಂಪಿನಂ 
(ಶಬ್ದಾನು. ೫೧೬ ಪ್ರಯೋ). ಶೀನು : ಶೀತ ಭರಕೀ ಹನುಮನುಲ್ಯಾಪಾತದಂತಿರೆ ಸಿಡಿದು 
ಬಿದ್ದನು (ತೊರರಾ. ೫-೨-೪೬); ನನಗಾದರೋ ಕಚ್ಚಗುಳಿ ಇಟ್ಟ ಹಾಗಾಯಿತು. ಬಲವಾಗಿ 
ಶೀದೆ. ನಾ ಶೀದುದಕ್ಕಾಗಿ ಅಲ್ಲಿದ್ದವರು ಹೇಳದೆ ಕೇಳದೆ ಕಾಲಿಗೆ ಬುದ್ದಿ ಹೇಳಿದರು 
(ಗಲಿಪ್ರ ೧೨). ಸೀನ್ನು: ಶಿಶು ಸೀನಲು ಮಹಾಸ್ಥಿರಜೀವಿಯಾಗೆಂದು ಹರಸಲು 
(ಜೀವಂಚೆ. ೫-೪೦); ಹಿರಿಯ ಮೂಗಿನ ಹೋರು ತುಂಬಲು ಭರದಿ ಬಿಟ್‌ಸಿಂದವನು 
ಸೀತರೆ ಗಿರಿಯ ತೋರದ ಭಟರು ತಣಗೆಲೆಯಂತೆ ಹಾಲ್‌ದರು (ಕೌಶಿರಾ. ೨೪-೫); ಕೇಕರಿಸಿ 
ಕೆಮ್ಮಿ ಸೀತುಂ (ಚಿಬಪು. ೯-೧೨); ಈ ಪುಡಿಯು ಉಳಿದವರ ಮುಖಕ್ಕೂ ಹಾರಿತು... 
ಎಲ್ಲರೂ ಏಕಪ್ರಕಾರವಾಗಿ ಸೀನಲಾರಂಭಿಸಿದರು (ಗಲಿಪ್ರ. ೨೪); ಬಾತವರು ಬದುಕುವುದಿಲ್ಲ, 
ಸೀತವರು ಸಾಯುವದಿಲ್ಲ (ಗಾದೆ). 

ಸೀನ್ಸ್‌, ಸೀನ್ನು (ನಾ). (ನೆಗಡಿ, ಘಾಟು ಮುಂತಾದುವುಗಳ ಪರಿಣಾಮವಾಗಿ) 
ಮೂಗಿನ ಮೂಲಕ ಸಶಬ್ದವಾಗಿ ರಭಸದಿಂದ ಬರುವ ಉಸಿರು: ಸೀನಂ 
ಬೆರ್ಕಿನ ದನಿಯಂ . . . ಪೊಗೆಯಂ ತಾನಾಗಿಯೆ ಕಂಡು ಪೋಗಲಾಗದು ಮನುಜಂ 
(ಲೋಕೋಪ. ೧೨-೪೭); ಮಲವುಂ ಮೂತ್ರಂ ಸೀನುಂ ಘಟ್‌ಲನೆಯೊರ್ಮೊದಲೆ ಪೋಪೊಡಂ 
. . ೬ ತಿಳಿ ನೀನಾತಂಗೆಯಾಅುತಿಂಗಳ ಮರಣಂ (ಪಸಾರ. ೩೬೧); ಸೀನ್‌ ಕೆಮ್ಮು . . . 
ಛರ್ದಿಯಂ ನಿರೋಧಂಗಳಂ ಮಾಡಿಸುತ್ತೆ (ಚಿಬಪು ೫೮-೨೪). ಸೀನ್ನು: ಆಗುಳಿಗೆ ಸೀಮ 
ತೇಗಿದನಾಗಿಸುಗುಂ (ಕಲ್ಮಾಕಾ. ೨-೧೭): ವಿಜ್‌ತುಸುರಿನಲರೆದ ಮೆಣಸಿನ ಕಾರ ನೆತ್ತಿಗೆ 
ಸೀನು ಸಿಡಿಲಾಕಾರದಲಿ ಹೊಅವಂಟು ಹೊಡೆದುದು ಪುರದ ನೆರವಿಗಳ 
(ತೊರರಾ. ೬-೨೬-೩೩); ಕೈಗೊಡತಿಸೊಪ್ಪನ್ನು ಚೂರ್ಣಮಾಡಿ ಆಘ್ರಾಣ ಮಾಡಿದರೆ ಸೀನು 
ಬರುವುದು (ಸಕವೈ. ಪರಿ. ೪೯೩). (ವ ಸೀನ್‌ 

ಸೀನಿಂಬೆ, ಸಿಹಿನಿಂಬಿ, ಸಿಹಿನಿಂಬೆ (ನಾ). ಸವಿಯಾದ ರುಚಿಯಿಂದ ಕೂಡಿರುವ 
ನಿಂಬೆ: ಗಜನಿಂಬೆ ಸೀನಿಂಬೆ ಚಾರುತರಯಮೃತನಿಂಬೆ (ನವಮೋ. ೨೪-೫೦); ಅತ್ತೆ 


೮೫೬೪ 


30 


40 


45| ಸೀಬರಿಬಳ್ಳಿ (ನಾ). 


ಸೀಬರಿಬಳ್ಳಿ 


ಕಂಡರಬ್ಬ ಎನುವ ಬಾಳೆ ಸೀನಿಂಬೆ (ಗೋಕುನಿ. ೩೧-೧೧). ಸಿಹಿನಿಂಬಿ ; '"ಮಧುಜಂಬಃ - 
ಸಿಹಿನಿಂಬಿ'' (ಓಷಧಿ. ೧೨೦). ಸಿಹಿನಿಂಬೆ: ""ವಿತ್ತದ್ರಾವೀ - ಸಿಹಿನಿಂಬೆ'' (ಓಷಧ. ೯೮). 
(ಸಿ + ನಿಂಬೆ 
ಸೀನಿದ್ದೆ (ನಾ). (ಆಲಂ) ಬೆಳಗಿನ ಜಾವದ ಸವಿನಿದ್ದೆ: ನನಗೆ ಒಂದು ಥರಾ 
ಮಂಪರು ಮಂಪರು ಸೀನಿದ್ದೆ (ಹೊಸಕಿ. ೧೧೩). (ಸ್ಕಿ *- ನಿದ್ದೆ) 
ಸೀನೀರು, ಸಿಹಿನೀರು (ನಾ). (ಕುಡಿಯಲು - ಯೋಗ್ಯವಾದ) ಸವಿಯಾದ 
ರುಚಿಯಿರುವ ನೀರು: ಮಣ್ಣಿನಿಂದ ಮರಳುಗಳಿಂದಲೂ ಕೂಡಿಯಿದ್ದರೆ ಆ ಭೂಮಿಯಲ್ಲಿ 
ಸೀನೀರು ಬೀಳುವದು (ಸೌಗಂಧಿ. ೪೩೨-೨೧). ಸಿಹಿನೀರು: ಕಬ್ಬು ಬಾಳೆ ನಾರಿವಾಳಕ್ಕೆ 
ಸಿಹಿನೀರನೆಚೆದವರಾರಯ್ಯ (ಮಹಾದೇ ಬ. ೧೦-೩). (ಸ್ಕಿ ನೀರು, (ಇ ನೀಲ್‌)) 
ಸೀನ್ಮು "ಸೀನ್ಕ್‌' ನೋ. 
ಸೀನ್ಮು "ಸೀನ್ಕ್‌' ನೋ. 
ಸೀನ್ಮೆ (ನಾ). ಸೀನುವಿಕೆ; ಸೀನುವುದು: ಬಾನ್ಕೆ, ಆನ್ಕೆ, ಸೀನೈ, ಕೂನ್ಮೆ 
(ಶಬ್ದಾನು. ೫೫೭ ಪ್ರಯೋ). (ಸೀನ್‌, +-8ೆ 
ಸೀಪಲೆ "ಸಿಪಿಲೆ' ನೋ. 
ಸೀಪಲ್ಯ (ನಾ). ಹುಳಿಯನ್ನು ಹಾಕದೆ ಮಾಡುವ ಒಂದು ಬಗೆಯ ತರಕಾರಿಯ 
ಮೇಲೋಗರ: (86. (ಸ್ವ * ಪಲ್ಕ] 
ಸೀಪಿ, ಚೀಪು, ಸೀಬಿ (ನಾ). ಒಂದು ಬಗೆಯ ಸಸ್ಮ: (ಮಡಗಿ. ೫೦-೧೦೦೫). 
ಚೀಪು: ಚೀಪಿನ ಗಿಡ ಹುಲುಸಾಗಿ ಬೆಳೆದಿದೆ (ರೂಢಿ). ಸೀಬಿ : "ಸೀಬಿಗೆಡ್ಗೆ' ಪರಾ. 
(ದೇ. ॥ ತಮಿ. ಚೇಮ್ತು, ಚೇಮ್ಟೈ; ಮಲ. ಚೇಮ್ಪ, ಚೇಮ್ಸು! 
ಸೀಪಿಯಗೆಡ್ಡೆ, ಶಿಪಿಗೆಂಡೆ, ಶೀವಿಗೆಡ್ಡೆ, ಸಿಪಿಗೆಂಡೆ, ಸೀಬಿಗೆಡ್ಡೆ, ಸೀಬಿಯಗೆಡ್ಡೆ 
(ನಾ). ಒಂದು ಬಗೆಯ ಸಸ್ಮ ಮತ್ತು ಅದರ ಗೆಡ್ಡೆ: ""ಜಾಯಾವೃಕ್ಷಃ-- 
ಸೀಪಿಯಗೆಡ್ಡೆ'' (ಓಷಂ. ೬೨). ಶಿಪಿಗೆಂಡೆ : ಚಂಗಲಕೋಷ್ಕ, ಶಿಪಿಗೆಂಡೆ. .. ತಾವರೆಗೆಣಸು 
ಇವು ಪ್ರತ್ಮೇಕ ಮೂಲುವರಹ ತೂಕವ ಚೂರ್ಣಿಸಿ (ವೈದ್ಮಸಾ. 1 ೩೬೭). ಶೀವಿಗೆಡ್ಡೆ: 
ಹಿಪ್ಪಲಿ, ದ್ರಾಕ್ಷಿ, ಶೀವಿಗೆಡ್ಡೆ . . . ಶುಂಠಿ - ಇವಂ ಚೂರ್ಣವಂ ಮಾಡಿ (ಸಕನ್ಮೆ. ೨೫೧). 
ಸಿಪಿಗೆಂಡೆ: ಕರಿಗೊರಟೆ, ಸಿಪಿಗೊಂ£ಗೆಂತಡೆ, ಕರಿಲೊಕ್ಕಿಬೇರು . . . ಕೊಮ್ಮೆಬೇರು 
(ಸಕವೈ. ೩೮೩). ಸೀಬಿಗೆಡ್ಡೆ: ""ಕಸೇರುಕಾ - ಸೀಬಿಗೆಡ್ಡೆ, ಹಂದಿಗೆರಕನ ಗೆಡ್ಡೆ'' 
(ಒಷಧಿ. ೨೪). ಸೀಬಿಯ ಗೆಡ್ಡೆ: ""ಕುದ್ದಾಲಕಃ-- ಕಂಚಿವಾಳ, ಸೀಬಿಯ ಗೆಡ್ಡೆ, ಹೇರಾಚ'' 
(ಓಪಧಿ. ೩೫). [ಆ ಸೀಪಿ *- ಗೆಡ್ಡೆ' (ಆ ಗಡ್ಡೆ) 
ಸೀಪಿಸು (ಕ್ರಿ). ಹೀರುವಂತೆ ಮಾಡು; ಚೀಪಿಸು: ಮಧುಶರ್ಕರೆಯೊಡೆವೆರೆದಿರ್ಪ 
ಬೆಟ್ಟ ಸೀಪಿಸಿದರರ್ಭಕಗೆ (ಮೋಹತ. ೧೭-೨೮). [ಸೀಪು + - ಇಸ್ಕು) 
ಸೀಪ್ರು, ಚೀಪು (ಕ್ರಿ). ರಸವನ್ನು ಒಳಗೆ ಎಳೆದುಕೊಳ್ಳು; ಹೀರು: ಸೀಪುವದು, 
ಏನಾದರೂ ಹೀರಿಕೊಂಡು ಕುಡಿಯುವದು ಮೊದಲಾದ ಕೆಲಸಗಳು (ಮುಂಬಯಿ. ೫-೭೮); 
ಗಗನದಮೃತದ' ಮೊಲೆಯ ಸೀಪುವೆಲೆಗಳ ನಡುವೆ ಮುದದ ಹನಿಯಾರಿಸುತ 
ತೇಮಗೊಳುವಂತೆ (ಮಲೆದೇ. ೪೨-೭); ಬೊಟ್ಟು ಸೀಪಿದರೆ ಹೊಟ್ಟೆತುಂಬೀತೇ? 
(ಗಾದೆ). ಚೀಪು: ನೀರಿಗೆ ಬೆರಳು ಅದ್ದಿ ಚೀಪಿದಂತಾಯ್ತು (ಹುಟ್ಟಿಹ. ೧೪೧); 
(ದೇ.॥ ತಮಿ. ಚೀಪ್ಪು; ತೆಲು. ಸಿಬುಕು, ಸಿವುಕು; ಕುರುಖ್‌. ಚೀಪ್ನಾ; ಮಲ್ತೊ. ಚೀಪೆ] 
ಸೀಪ್ಲು (ನಾ). ಸಿಹಿ; ಸವಿ: ವಿಷದ ಕಯ್ದೆಯುಂ ಸೀಪುಂ ಮೂರನ ನಗೆಯುಂ 
ಮುನಿಸುಂ . . . ಪೊಲ್ಲೆಂತಂತೆ ಮಿಥ್ಕಾದೃಷ್ಟಿಯ ನೆಗಟ್ರ್‌ಯುಮೊಂದು ಪೊಲ್ಲೆಂದು 
ಮುನಿದು ಬಲಿಯನಿಂತೆಂದಂ (ಧರ್ಮಾಮ್ಮ. ೯-೧೩೨); ಸೀಪೊದವಿದ ನುಣ್ಣೊನೆಯಂ 
ಕೂಪರಸದ್ರಾಕ್ಷೆಗೆಸೆವ ಕುಸುಮದ ರಜದಿಂ ಕಾಪುವರೆದೊಸರ್ವ ಸೊನೆಯಿಂ ತೂಪಿಟ್‌ವ 
| . ರಸಾಲಲತೆಗಳೇನೊಪ್ಪಿದುವೋ (ಧರ್ಮಾ. ೨-೫೬). ಸ್ಕರ -ಪ್ಪು] 
|ಸೀಪೆ (ನಾ). ಎ ಸೀಪ್ರು: ಇಂಪುವೆತ್ತ ಮಾಂಸವನತಿಸೀಪೆಯಪ್ಪ ಮಧುವಂ . . . 
ಗಲಿಸಿಕೊಂಡು (ದಶಕು. ೧೨-೭೯). (ಸ್ಮ + -ಪೈ/ ತುಳು. ಸೀಪೆ, ಶೀಪೆ, ತೀಪೆ] 
ಸೀಬರಿ (ನಾ). (ಚೂಪುಎಲೆಗಳುಳ್ಳ) ಒಂದು ಬಗೆಯ ಸಸ್ಯ: (0. (1 
ಸೀಬರಿ: "“ಸೀಬರಿಬಳ್ಳಿ, ಬಹುಸುತೆ, ಶೀಪಾರಿಮೂಲಿ, 
[ಸೀಬರಿ + ಬಳ್ಳಿ) 


ಶತಮೂಲಿಕೆ'' (ಸಸ್ಮನಿ. ೧೬). 


ಸೀಬರಿಬೇರು 


ಸೀಬರಿಚೇರು, ಶೀಬಾರಿಬೇರು (ನಾ). ಸೀಬರಿ: (6). ಶೀಬಾರಿಚೇರು: 

ಶೀಬಾರಿಬೇರು, ಶಹಾವಲಿ, ಅಷಾಡಿಬೇರು, ಆಹೇರು, ಮಜ್ಜಿಗೆಗೆಡ್ಡೆ (ಮೃಔಗಿ. ೧೦-೧೬೮). 
1ಸೀಬರಿ * ಬೇರು (ಆಂ ಬೇರ್‌, 

ಸೀಬಳ್ಳಿ (ನಾ). ಒಂದು ಸ್ವಳದ ಹೆಸರು: ಸೀಬಳ್ಳಿಯೆಜ್‌ಹಯ್ಮನ ಜೇಷ್ಠಪುತ್ರ 
ನಂಗಮ್ಮನ ಮಗ ಜೋಗಯ್ಯ (ಎಕ. vil, ಸೊರಬ. ೪೭೭ -೧೭; ೨91). [7 

ಸೀಬಿ "ಸೀಪಿ' ನೋ. 

ಸೀಬಿಗೆಡ್ಡೆ "ಸೀಪಿಯಗೆಡ್ಡೆ' ನೋ. 

ಸೀಬಿಯಗೆಡ್ಡೆ "ಸೀಪಿಯಗೆಡ್ಡೆ' ನೋ. 

ಸೀಬಿಲ್‌, ಸಿಹಿವಿಲ್‌ (ನಾ). (ಮನ್ಮಥನ) ಸಿಹಿಯಾದ ಕಬ್ಬಿನ ಬಿಲ್ಲು: 


೮೫೬೫ 


“ಸೀಬಿಲ್ಲ' ಪರಾ. ಸಿಹಿವಿಲ್‌: ಅಸಮಾಸ್ತ್ರ ನಾಣ್ಣಿ ಜನನ ಮುಂದೆ ಸಿಹಿವಿಲ್ಲ ಹಿಸುಕಿ |10 


ಬೀಸಾಡಿ ಸಾರ್ವಂತೆ ರಸದಾಳಿಗಬ್ಬಿನ ರಸದೊಳಾ ನೃಪತಿ ಮಾಯಿಸುವಂದ ಮೆಚೆದುದಾ 
ಜಿನನ (ಛರಚ. ೧೬-೭೬). [ಸ + ಬಿಲ್‌] 

ಸೀಬಿಲ್ಲ, ಸಿಹಿವಿಲ್ಲ (ನಾ). ಸಿಹಿಯಾದ ಕಬ್ಬಿನ ಬಿಲ್ಲನ್ನು ಹೊಂದಿರುವವನು; 
ಮನ್ಮಥ: ಭ್ರೂಬ್ರಮಣೇಕ್ಷಣ ಶೋಭಿಪ ನಖಸ್ಪರ್ಶ ಲೋಭದ ವಚನಗಳಿಂದ 


ತ್ರಿಭುವನೇಶ್ವರ ತಾ ಬ್ಯಾಗನೆ ರತಿಲೋಭದ ಸುಖವೈದಿಸಿದ ಸೀಬಿಲ್ಲನ ಗಣಿಗಿಂಬಾದವು |: 


ಫುಲ್ಲನಾಭನ ಬಲುಒಲುಮಿಂದ (ಪ್ರಸಭಾ. ೪-೧೧). ಸಿಹಿವಿಲ್ಲ : ಬಹಿರಾತ್ಮರಿಗೆ ತನ್ನ 
ಪುಷ್ಪಬಾಣವ ತೋಣ್‌ ಬಹುಬಾಧೆಗೊಳಿಸಿದ ಸೊಕ್ಕು ಸಹಜಾತ್ಮರಸಿಕಗೆನಗೆ ತೋಜುತಿದ್ದನೆ 
ಸಿಹಿವಿಲ್ಲ ಸುಡು ಫಡಾಯೆಂದ (ಭರಚ. ೪೯-೫೧). (ಸೀಬಿಲ್‌ + - ಅ] 

ಸೀಬು (ನಾ). ೧. ಬಿದಿರು, ಬೆತ್ತ ಮೊದಲಾದುವುಗಳ ಸಣ್ಣ ಸೀಳು, 
ತುಂಡು: ಕೊಅಡುಮರನಡುಗುಬ್ಬು ಸೀಬು ಬಿದಿರು ಬಡಿಗೆ ಬೆತ್ತಂಗಳೇನುಂ 
ದೊರಕದಿದ್ದಡೆ ಹುಲುಸರವಿಗಳನೆಯ್ದೆ ಹೊಸೆಹೊಸೆದು (ಬಸಪು ೧೬-೨೧); ಕಾಬಾಳೆ 
ದೀಪದ್ರಾಕ್ಷೆಕೇತನ ತೋರ ಸೀಬಾಂತ ಬಿದಿರ್ವೆತ್ತಗಳ ಲೋಬಾನ ಚಂದನಗಾಡಿನೊಳ್ಳಂದಿ 
ಮತ್ತೇಭಂಗಳಿರೆ ಕಂಡರವರು (ಮೋಹತ. ೧೯-೨೧): ಬಿದಿರ ಸೀಬನು ಬೊಗ್ಗಿಸಲು ಕೈ ಚದರಿ 
ಪಿಂದಕೆ ಬಿರ್ದ ನಾಚಿಗೆಯದೆಯೊಳಗೆ ನಿಲದಿಂತು ನುಡಿದರೆ (ಜನಭಾ. ೬೩-೩೪). ೨. ಸಣ್ಣ 
ಜಾತಿಯ ಬಿದಿರು, - ಬೆತ್ತ: ಕುಕ್ಕೇ ಹೆಣೆಯುವುದಕ್ಕಾಗಿ ಹಾಕಿದ್ದ ಸೀಬು ಇವನಿಗೆ 
ಹಾಸುಗೆಯಾಗಿತ್ತು (ಸುಮಚ. ೩೧); ಸಣ್ಣ ಸೀಬಿನ ತೊಟ್ಟಿಲು ನೋಡಿ ತೆಗೆದುಕೊಂಡು 
ಬಾರಪ್ಪ (ನಡದಾ. ॥. ೧೦೦೯). ೩. ಸಿಬುರು; ಸಿಗುರು: ಕೈಗೆ ಚುಚ್ಚಿಕೊಂಡಿದ್ದ ಸೀಬು 
ತೆಗೆಯುವಷ್ಟರಲ್ಲಿ ಸಾಕಾಯಿತು (ರ). ೪. (ಮನೆಯ ಚಾವಣಿಗೆ ಹಾಕುವ) 
ಬಿದಿರಿನ ದಪ್ಪ ತುಂಡು: ಅವುಗಳ ಮೇಲೆ (ಎಳೆಗಳ ಮೇಲೆ) ಸೀಬು ಅಡ್ಡ ಹರವಿ 
(ಮುಂಬಯ. ೪-೧೧೫). ೫. ತೆಂಗಿನ ಮಟ್ಟೆಗಳು ಮರಕ್ಕೆ ಅಂಟಿಕೊಂಡಿರುವಂತೆ 
ಹಿಡಿದಿರುವ ಜಾಲರಿಯಂತಹ ನಾರಿನ ತೊಗಟೆ; ಸೀರೆ: ತೆಂಗಿನ ಮರ ಹತ್ತಿ 
. - ೬ ಅದನ್ನು ತೆಂಗಿನ ಮಟ್ಟೆಗಳ ಸಂದಿನಲ್ಲಿ ಭದ್ರವಾಗಿ ಗಿಡಿದು, ಸೀಬು ಮರೆಮಾಡಿ, 
ಕೆಳಗಿಳಿದ (ನನ್ನೂರು. ೨೧೧). (ದೇ. ॥ ತಮಿ. ಚಿಮ್ರು ; ಮಲ. ಚಿಮ್ಮು, ಚೀಮ್ಬು] 

ಸೀಬೆ, ಚೇಪೈ (ನಾ). ಒಂದು ಬಗೆಯ ಮರ ಮತ್ತು ಅದರ ಹಣ್ಣು; ಪೇರಲ: 


25 


30 


ಸೀಮರಸ 


ಸೀಮಂತ (ನಾ). ೧. ಕೂದಲನ್ನು ಎರಡುಕಡೆಗಳಿಗೂ ವಿಭಾಗಿಸುವ ಗೆರೆ; 
ಬೈತಲೆ: ""ಸೀಮಂತಮೆಂಬುದು ಬಯ್ತಲೆ'' (ಹಲಾಯು. ೮೭-೩೭೫); ಸಮದಸಮಸ್ತ 
ಸಾಮಂತಸೀಮಂತಿನೀಸೀಮಂತಸಿಂಧೂರಪೂರಪಲ್ಲವಪ್ರಸರರಸಹರಣಚರಣನುಂ. . . 
ಎನಿಸಿ ಪೊಗಳ್ತೆವಡೆದು (ರಾಜಶೇ. ೫-೧ವ); ರವಿಕೀರ್ತಿ... ಅಗರುಧೂಪದಿಂದ ಸುಗಂಧಿತ 
ವಾಗಿದ್ದ ಸೀಮಂತವನ್ನು ಒಂದು ಸಾರಿ ಮುದ್ದಿಸಿ, ಮರಗಳ ಮಧ್ಯೆ ಮರೆಯಾದನು 
(ಕೂಲೇಖಾ. ೧೨೮). ೨. (ಚೊಚ್ಚಿಲು) ಬಸಿರಿಹೆಂಗಸಿಗೆ ನಾಲ್ಕು, ಆರು ಅಥವಾ 
ಎಂಟನೆಯ ತಿಂಗಳಲ್ಲಿ ಮಾಡುವ ಸಂಸ್ಕಾರಗಳಲ್ಲಿ ಒಂದು; ಶ್ರೀಮಂತ: 
ಬಿಸುಗದಿರನ ಮುಂಬಸಿಜೊಳು ಮೂಡಣ ದೆಸೆವೆಣ್ಣ ಸೀಮಂತದ ವಸಗೆಯ ವಾದ್ಮಗಳಿನೆ 
ದೇಗುಲಗಳೊಳೆಸೆದವು ಶಂಖನಿನಾದಂ (ಶ್ರೀಪಾಲ. ೨-೨೮); ಸೀಮಂತಮಂ ತಾಂ ಚಾರು 
ಲೋಚನೆಗೆ ವಿಸ್ತರಿಸಿದಂ (ಜೈಮಿಭಾ. ೧೮-೩೭). ಸಂ.) 

ಸೀಮಂತಕ (ನಾ). [ಜೈನ] ರತ್ನಪ್ರಭೆಯೆಂಬ ನರಕದಲ್ಲಿರುವ ಹದಿಮೂರು 
ಬಗೆಯ ಇಂದ್ರಕಗಳಲ್ಲಿ ಒಂದು: ರತ್ನಪ್ರಭೆಯೊಳ್‌ ಸೀಮಂತಕನಿಲಯ . . . 
ವಿಕ್ರಾಂತಾಖ್ಮ ತ್ರಯೋದಶೇಂದ್ರಕ ತತ್ಸಂಬಂಧಿಶ್ರೇಢೀಬಂಧಪ್ರಕೀರ್ಣಕವಿಕಲ್ಪದಿಂ 
ತ್ರಿಂಶಲ್ಲಕ್ಷಬಿಲಂಗಳಪ್ಪುವು (ತತ್ತ್ವಪ್ರ. ೧೨೦). [ಸಂ.] 

ಸೀಮಂತಪುತ್ರ (ನಾ). ಚೊಚ್ಚಿಲು ಮಗು: ಈತಂಗೆ . . . ರುಕ್ಮಾಂಗದನೆಂಬ 
ಸೀಮಂತಪುತ್ರನುಂಟು (ರಾಮಾಶ್ಚ. ೧೨೨-೨೦). [ಸಂ] 

ಸೀಮಂತಪುತ್ರಿ (ನಾ). ಚೊಚ್ಚಿಲುಮಗಳು. (ಸಂ. ಸೀಮಂತಪುಶ್ರೀ] 

ಸೀಮಂತಮಣಿ (ನಾ). ೧. ಬೈತಲೆಗೆ ಧರಿಸುವ ಒಂದು ಬಗೆಯ ಒಡವೆ; 
ಬೈತಲೆಬಟ್ಟು; "ಚೂಡಾಮಣಿ: ಸೀಮಂತಮಣಿಯನ್ನು ಕಟ್ಟುವರು (ಆಪ್ರಭು. ೧೬). 
೨. (ಆಲಂ) ಶ್ರೇಷ್ಠವಾದ ವಸ್ತು ಅಥವಾ ವ್ಯಕ್ತಿ: ನಾರಿಯರ ಸೀಮಂತಮಣಿ 
ಲಕ್ಷಣದ ಕಣಿ . . . ಪೊಂಬಟ್ಟಲೊಳು ಭಿಕ್ಷಮಂ ತರುತಿರ್ದಳು (ಭಿಕ್ಷಾಚ. ೩-೩೮); 
ಇಂತೆಸೆವ ಛಪ್ಪನ್ನದೇಶದೊಳಗಧಿಕಸೀಮಂತಮಣಿಯೆನಿಪ ಕುಂತಳದೇಶ ಮೆಟ್‌ವು 
ದತ್ಮಂತಸೊಬಗಿಂ (ಪ್ರೌಢರಾ. ೧-೩೨); ತಾಮ್ರಾಧರೆಯರ ಸೀಮಂತಮಣಿ ಸೀತಾರಮಣಿ 
ಗರ್ಭಮಂ ತಾಳ್ಚಳು (ಜೈಮಿಧಾ. ೧೮ ಸೂಚನೆ). [ಸಂ.] 

ಸೀಮಂತರತ್ನ (ನಾ). ಎ. ಸೀಮಂತಮಣಿ ೧: ಶ್ರುತಿಸತೀಸೀಮಂತರತ್ನಂ 
ಮಹೇಶ್ವರಪಾದಾಬ್ದನ ಖಂ ಸುಖೋದಯಕರಂ ತಾನಿರ್ಕೆ ಮಚ್ಚಿತ್ತದೊಳ್‌ 
(ರಾಜಶೇ. ೧-೩); ಭೂರಮೆಯ ಸೀಮಂತರತ್ನಂಬೋಲ್‌ ರಂಜಿಪ ಅಯೋಧ್ಯ್ಕಾನಗರ 
ದೋಳ್‌ ನೇಸಜ ಬಲೌಯ ಪಲಂಬರರಸರರಸುಗೆಯ್ಕುತಿರ್ದರ್‌ (ರಾಮಾಶ್ರ. ೭-೩). 

[ಸಂ.] 

ಸೀಮಂತರೇಖೆ (ನಾ). ಬೈತಲೆಯ ಗೆರೆ, - ಗೀರು: ಸೊಗಯಿಸುವನೇಕ 
ಸಸ್ಮಸಂಪತ್ಸಾರಕೇದಾರಲಕ್ಷ್ಮೀಸೀಮಂತಿನಿಯ ಸೀಮಂತರೇಖಾವಿಲಾಸಮನುಂಟುಮಾಡುವ 
ಘಂಟಾಪಥಂಗಳ ಕೆಲದೊಳ್‌ (ಚಂದ್ರಪು. ೧-೯೭): ಈ ಮನೋಹರವಾದ ಭೂಮಾನಿನಿಯ 
ಚೆಲ್ವ ಸೀಮಂತರೇಖೆಯಂತೊಪ್ಪತಿರ್ಪ ಆ ಮಾರ್ಗದಲ್ಲಿ ನಾನಾಮೋದಜಲಧಿಸುಖಧಾಮ 

|: ವಾದಜವಟಿಗೆಗಳು ಮೆಚವವು (ಗುರುಭಾ. ೨-೧೬). [೫ಂ. ಸೀಮಂತರೇಖಾ। 


ಸೀಬೆ, ಚೇಪಕಾಯಿ (ಮೃಕಿಗಿ. ೬೪-೧೩೧೧); ನಿಂಬೆ... ಸೀಬೆ... ಇವೇ ಮುಂತಾದ ಹಲವು |೫| ಸೀಮಂತಿನಿ (ನಾ). ಹೆಂಗಸು; ಸ್ತ್ರೀ: ಪಸರಂಗೆಯ್ದವೊಲಪ್ಪ ಪೊಚ್ಚಆ ಮಹಾ 


ಹಣ್ಣಿನ ಗಿಡಗಳನ್ನು ತೋಟಗಳಲ್ಲಿ ಬೆಳೆಯಬಹುದು (ವ್ಯವಮ. ೫೮). ಚೇಪ್ಲೆ: ನೆಲ್ಲಿ, 
ಕಿರುನೆಲ್ಲಿ, ಚೇಪೆ, ದಾಳಿಂಬೆ (ನಮ್ಮನು ೨೩೭). 

ಸೀಬೋರೆ (ನಾ). ಸವಿಯಾದ ರುಚಿಯಿರುವ ಎಲಚಿಹಣ್ಣು : ಬೋರೆಯರಬೋರೆ 
ಪುಳಿಬೋರೆ ಸೀಬೋರೆಯಿಂ ರಾಯಬೋರೆಯು ಬೆಳವಲಂ (ನವಮೋ. ೨೪-೫೦). 

[ಸಾ 3- ಬೋರೈ! 

ಸೀಮ (ನಾ). ೧. ಒಂದು ಪ್ರದೇಶದ ಗಡಿ, -- ಮೇರೆ: ""ಅವಧಿ ಸೀಮೆ 
ಸೀಮಾಘಾಟಂ'' (ಮಸ್ತುಕೋ. ೪೫-೧). ೨. (ಜಮಾನಿನ) ಗಡಿಯನ್ನು ಸೂಚಿಸುವ 
ದಿಬ್ಬ, - ದಿಣ್ಣೆ: ಕೇತಯನ ಕುಟುಮಟ್‌ ಅಪಸುಬಾಳ ಹೊಲಮೇರೆಯ ಸೀಮಕ್ಕೆ 
ಕಟಕದ ಚಂದ್ರದಂಡನಾಯಕನ ಕುದುರೆಅ ಮೇಲೆವರಿದಡೆ (ಸಾಇಇ ೧, ೨೮೪-೯; ಸು. 


40 


1190). ೩. ಒಂದು ಮಿತಿಗೆ ಒಳಪಟ್ಟವನು: ಸೀಮರ ಕಂಡೆ ನಿಸ್ಸೀಮರ ಕಂಡೆ | 


ಭಾವರ ಕಂಡೆ ನಿರ್ಭಾವರ ಕಂಡೆ (ಚನ್ನಮ ಕ. ೪೦೦-೮೪೫). ([ಸಂ. ಸೀಮನ್‌] 


ಸಾಮಂತ ಸೀಮಂತಿನೀಪ್ರಸರಂ. . . ಎಸೆಯುತ್ತಿರ್ಪನ್ನೆಗಂ (ಪಂಪಭಾ. ೯-೨೫); ಮಂಡೋದರಿ 
ಸಮಸ್ತಾಂತಃಪುರಸೀಮಂತಿನಿಯರ್ವೆರಸು ಸೀತೆಯ ಸಮಾಪಕ್ಕೆ ಬಂದು 
(ಪಂರಾಮಾ. ೯-೧೬೧ ವ). (ಸಂ. ಸೀಮಂತಿನೀ। 
ಸೀಮಂತೋನ್ನಯನ (ನಾ). ನಾಲ್ಕು, ಆರು ಅಥವಾ ಎಂಟನೆಯ ತಿಂಗಳಲ್ಲಿ 
ಗರ್ಭಿಣಿಸ್ತ್ರೀಗೆ ಮಾಡುವ ಒಂದು ಸಂಸ್ಕಾರ; ಬೈತಲೆ ತೆಗೆಯುವ ಶಾಸ್ತ್ರ: 
ಅವರ್ಗೆ ಪುಂಸವನಸೀಮಂತೋನ್ನಯನಾದಿ ಸಕಲಮಂಗಳಮಂ ದಶರಥನರನಾಥಂ 
ಮಾಟ್ಟ್ರುದುಂ (ಪಂರಾಮಾ. ೩-೧೩೩ ವ); ನಿಜನಾಢಿ'ಕಲ್ಪಿತ ಪುಂಸವನದ 
ಸೀಮಂತೋನ್ನಯನಾದಿ ಮಂಗಳಂಗಳನೊಳಕೆಯ್ದು (ಚಂದ್ರಪು. ೩-೯೨ ವ). (೫) 
ಸೀಮರಸ (ನಾ). ಒಬ್ಬಾತನ ಹೆಸರು: ಸ್ವಸ್ತಿಶ್ರೀ ಅಟ್ಲಿ ಕಲ್ನಾಡು ೫೫ 
ಪುನ್ನಾಡರಸರಾ ಮಗನ್ಹಿರ್‌ ಸೀಮರಸ ೫೫% (ಎಕ. 7೭, ದೇವನ. ೪೧-೨; ಸು. ೪00 7). 
[? + ಅರಸ] 


ಸೀಮಾಂತ 


ಸೀಮಾಂತ (ನಾ). ೧. ಗಡಿಪ್ರದೇಶ; ಸರಹದ್ದು: ಭಾರತಸರಕಾರದ ಸೀಮಾಂತ 
ನೀತಿಯು ಕ್ರಮೇಣ ಹಿಗ್ಗುತ್ತ ಹಿಗ್ಗುತ್ತ ಸಂಯಮದ ಬಂಧನವನ್ನು ಹರಿದೊಗೆದು 
ಅತಿಕ್ರಮಣದ ಕಡೆಗೆ ಸಾಗುತ್ತದೆ (ಇಪ್ಪಕ. ೨೨೬). ೨. ಪರಮಾವಧಿ; ಪರಾಕಾಷ್ಟೆ: 
ಮತ್ತೆ ನಿಡುನಟ್ಟು ನಿಟ್ಟಿಪಳ್‌ ದೂರ ವನಸೀಮಾಂತಸೀಮಂತರೇಖೆಯೆನಲೊಪ್ಪುವಾ 
ಬಟ್ಟಬಯಲ್ಪಟ್ಟೆಯಂ (ಶ್ರೀರಾಮಾ. ೨೬೮-೧೫೦). [ಸಂ.] 

ಸೀಮಾಂತಪೂಜೆ (ನಾ). ೧. (ಮದುವೆಯ ಸಂದರ್ಭದಲ್ಲಿ) ವರನು 
ಗ್ರಾಮದ ಎಲ್ಲೆಕಟ್ಟಿನೊಳಗೆ ಆಗಮಿಸಿದಾಗ ಮಾಡುವ ಉಪಚಾರ: 
ಸೀಮಾಂತಪೂಜೆಯೂ ಆದರಸತ್ಕಾರಗಳೂ ಆದ ಬಳಿಕ ಜನಕನು ಬೀಗರಿಗಾಗಿ 
ಗೊತ್ತುಮಾಡಿದ್ದ ಮಂದಿರಗಳಿಗೆ ಅವರನ್ನು ಕರಕೊಂಡು ಹೋಗಿ ಇಳಿಸಿದನು 
(ತುಳಸೀ. ೯೩). ೨. (ಮದುವೆಯ ಸಂದರ್ಭದಲ್ಲಿ) ವರನನ್ನು 
ಬರಮಾಡಿಕೊಳ್ಳುವ ಸಮಾರಂಭ; ವರನನ್ನು ಎದುರುಗೊಳ್ಳುವಿಕೆ: ನಾಡ್ಕರ್ಣಿ 
ರಾಮರಾಯರ ಹಿರಿಯ ಮಗಳು ಸುಮಿತ್ರೆಗೆ ನಾಳೆ ಮದುವೆ. ಇದೀಗ ಸೀಮಾಂತಪೂಜೆ 
(ಮೂರುದಾ. ೨೧೫). (ಸಂ. ಸೀಮಾಂತಪೂಜಾ। 

ಸೀಮಾಕರ (ನಾ). (ರೈಲು, ಹಡಗು, ವಿಮಾನ ಇತ್ಶಾದಿಗಳಲ್ಲಿ ಸಾಗಣೆಯಾಗುವ 
ವಸ್ತುಗಳು ಅಥವಾ ಅವುಗಳಲ್ಲಿ ಸಂಚಾರ ಮಾಡುವ ಪ್ರಯಾಣಿಕರಿಗೆ) 
ಕೊನೆಯ ಸರಹದ್ದಿನಲ್ಲಿ ವಿಧಿಸುವ ತೆರಿಗೆ, -- ಸುಂಕ : ರೈಲ್ವೆ ಮೂಲಕ... 
ಅಥವಾ ವಿಮಾನದ ಮೂಲಕ ಸಾಗಿಸತಕ್ಕ ವಸ್ತುಗಳ ಮೇಲೆ ಅಥವಾ ಸಂಚಾರ 
ಮಾಡತಕ್ಕ ಪ್ರಯಾಣಿಕರ ಮೇಲೆ ವಿಧಿಸತಕ್ಕ ಸೀಮಾಕರಗಳು (ಭಾಧಾನ. ೧೫೨). ಸಂ.) 

ಸೀಮಾತು, ಸಿಹಿಮಾತು (ನಾ). (ಆಲಂ) ಇನಿದಾದ ಮಾತು; ಸವಿನುಡಿ: 
ಸೀಮಾತುಗಳ ಸೊನೆಯ ಸುರಿಸಿ ಎದೆಮುಗುಳಿಂದೆ (ಗಂ. ೯-೬). ಸಿಹಿಮಾತು: ನಿನ್ನ 
ಸಿಹಿಮಾತಿಗೆ ಮರುಳಾಗಿ ತಪ್ಪುಮಾಡಿದೆ (ರೂಢಿ). (ಸ್ಮ 3- ಮಾತು) 

ಸೀಮಾಪುರುಷ (ನಾ). (ಆಲಂ) ಎಲ್ಲೆಯನ್ನು ಮಾರಿದವನು; ಅಸಾಮಾನ್ಮ 
ವ್ಯಕ್ತಿ: ಶಾಸ್ತ್ರಲೌಕಿಕಕಳೆಯೊಳ್‌ ಬೇರ್ವರಿದ ನೇಮಿ ಜನ್ನಿಗರಿರ್ವರೆ ಕರ್ಣಾಟಕೃತಿಗೆ 
ಸೀಮಾಪುರುಷರ್‌ (ಧರ್ಮನಾ. ೧-೪೧); ಆತ್ಮಂತಿಕಸುಖದ ಸೀಮೆಯ ಸೀಮಾರೇಷೆಯನ್ನು 
ರೇಖಿಸುವ ಸೀಮಾಪುರುಷರ ಜೀವನದ ರಸಸಮುದ್ರದ ತರತ್ತರಂಗಗಳನ್ನು ಎಬ್ಬಿಸುವ 
ಪ್ರತಿಭಾಪ್ರಭಂಜನರು ಮಹಾಕವಿಗಳು (ಸಾಹಿಸಂ. ೧೪). [ಸಂ.1 

ಸೀಮಾರೇಖೆ (ನಾ). ೧. ಎಲ್ಲೆಯನ್ನು ಗುರುತಿಸುವ ಗೆರೆ: ಇಂಥ ಐಕ್ಕವನ್ನು 
ಒದಗಿಸಲು ಬೇರೆ ಸ್ಥಳಗಳಿವೆ; ಬೇರೆ ಕಾಲವಿದೆ. ಇಲ್ಲಿ ನಾವು ಒಂದು ಸೀಮಾರೇಖೆಯನ್ನು 
ಎಳೆಯೋಣ (ಗೊತ್ತುಗು. ೧೯). ೨. ಪರಮಾವಧಿ; ಪರಾಕಾಷ್ಠೆ: ಅವನ ಕಲ್ಪನಾಪಕ್ಷಿ 
ಗರಿಗೆದರಿ ಜೀವನಾಕಾಶದ ಸೀಮಾರೇಖೆಯನ್ನು ಮುಟ್ಟಲು ತವಕಿಸುತ್ತದೆ (ಪುನರು. ೫೪). 

(ಸಂ. ಸೀಮಾರೇಖಾ। 

ಸೀಮಾರೇಷೆ (ನಾ). ಎ ಸೀಮಾರೇಖೆ ೧: ಆತ್ಮಂತಿಕಸುಖದ ಸೀಮೆಯ ಸೀಮಾ 
ರೇಷೆಯನ್ನು ರೇಖಿಸುವ ಸೀಮಾಪುರುಷರ ಜೀವನದ ರಸಸಮುದ್ರದ ತರತ್ತರಂಗಗಳನ್ನು 
ಎಬ್ಬಿಸುವ ಪ್ರತಿಭಾಪ್ರಭಂಜನರು ಮಹಾಕವಿಗಳು (ಸಾಹಿಸಂ. ೧೪). [ಸಂ. ಸೀಮಾರೇಷಾ] 

ಸೀಮಾಲಂಫನ (ನಾ). ಎಲ್ಲೆಯನ್ನು ಮಾರುವುದು,-- ಉಲ್ಲಂಘಿಸುವುದು: 
ಲಿಂಗಸೀಮೆ ಸೀಮಾಲಂಘನವಾದಲ್ಲಿ ಸೀಮೆಯ ಮಾಲ್‌ದಲ್ಲಿ ಪ್ರಾಣ(ವಿ?ಯೋಗ 
ವಾಗಬೇಕು (ಸರ್ಮವ. ೧೯೦-೮೮೯); ಕಾಳಕೂಟಾರ್ಣವದ ಸೀಮಾಲಂಘನವೊ ಮೃತ್ಮುವಿನ 
ಪಾಳಯವೊ (ಕುವ್ಮಾದ್ರೋ. ೯-೨೫). [ಸ0.] 

ಸೀಮಾವಿವಾದ (ನಾ). ಗಡಿಪ್ರದೇಶಕ್ಕೆ ಸಂಬಂಧಿಸಿದ ಕಲಹ, -- ಜಗಳ: 
ಸೀಮಾವಿವಾದದಿಂ ತದ್ಭೂಮಿಜರೋರೊರ್ವರಂ ಪಳಂಚಲೆವೆಡೆಯೊಳ್‌ ಸೀಮೆಗಳ 
ತೊಡರನುಡುಗಿಸಿ ಸೀಮಂಕರನೆಂಬುದೊಂದು ಪೆಸರಂ ಪಡೆದಂ (ಆದಿಪು ೬-೫೬); 
ಸೀಮಂಕರನೆಂಬೊನಯ್ದನೆಯ ಕುಲಧರಂ . . . ವೃಕ್ಸಿಸೀಮಾವಿವಾದಮಂ ಬರಿಸಿದಂ 
(ಚಾವುಂಪು. ೧೦). [ಸಂ.) 

ಸೀಮಾವು, ಸಿಹಿಮಾವು (ನಾ). ಸವಿಯಾದ ರುಚಿಯಿರುವ ಮಾವು: 
ಪುಂಖಾನುಪುಂಖಮೆಂಬ ಸೀಮಾವಿನ ದೋರೆಗಾಯ್ಗಳಂ ಗೊಲೆವೆರಸು ನೆಲಕ್ಕೆ 
'ಬೀಟಲೀಯದೆ , . . ಮನೋಹರಿಗೆ ಕುಡುತಿರ್ಪುದುಂ (ಧರ್ಮಾಮ್ಮ. ೧೩-೩೦). ಸಿಹಿಮಾವು: 


೮೫೬೬ 


ಸೀಮೆ 


"'ಕಾಮಫಲಃ, ಕಾಮಾಯುತಃ - ಈಯೆರಡುಂ ಸಿಹಿಮಾವು'' (ಓಪಧಿ. ೩೧). 
[ಸ್ಮಿ3” ಮಾವು] 
ಸೀಮಾಸ್ಕಳ (ನಾ). ಗಡಿಪ್ರದೇಶ; ಸರಹದ್ದು: ಬಳಿಕ ಹಸ್ತಿನಪುರದ ಸೀಮಾಸ್ಮಳಕೆ 
ಬಂದರು ನಿಖಿಳಕಾಂತಾವಳಿ ಸಹಿತ (ಕುವ್ಮಾಗ ೧೨-೨೩). [ಸಂ. ಸೀಮಾಸ್ತಲ) 


5 | ಸೀಮಿತ (ಗು). ೧. ಮಿತಿಗೆ ಒಳಪಟ್ಟ: ಈ ಸೀಮಿತ ಕಾಲಾವಧಿಯಲ್ಲಿ ನಾನು ಹೆಚ್ಚಿಗೆ 


15 


ಹೇಳಲಾರೆ (ರ). (ನಾ). ೨. ಮಿತಿಗೆ ಒಳಪಡುವಂಥದು: ಸ್ತ್ರೀಯ ರಂಗ 
ಮನೆಗೆ ಮಾತ್ರ ಸೀಮಿತವೇ? (ಧರ್ಮಸಾ. ೬೩). [0.1 

ಸೀಮಿತಗೊಳಿಸು (ಕ್ರಿ). ಮಿತಿಗೊಳಿಸು; ಅಂಕೆಯಲ್ಲಿರಿಸು: ಸ್ಕೂಸ್‌, ಓಡಿನ್‌, 
ಜಿಹೋವ ಇವರೆಲ್ಲ ಆಕಾಶದೇವತೆಗಳು. ಇವರ ಪ್ರಧಾನಹವ್ಮಾಸ ಎಂದರೆ ಶಕ್ತಿಯನ್ನು 
ಸೀಮಿತಗೊಳಿಸುವಿಕೆ (ಬದ್ಧಪ್ರ. ೬ಃ ಪಂಕ). [ಸೀಮಿತ 4 ಕೊಳ್‌, 3 - ಇಸ್ಮು) 

ಸೀಮುಯ್‌ (ನಾ). ಇತರರು ತಿಂದು ಮಿಕ್ಕ ಅನ್ನದ ಅಗುಳು; ಎಂಜಲನ್ನ: 
""(ಸೀಮುಖ್‌) ಎ ಎಂಜಲವುಳು'' (ಶಮದ. ಪರಿ. ೨). [?] 

ಸೀಮೆ (ನಾ). ೧. ಎಲ್ಲೆ; ಗಡಿ; ಮೇರೆ: ಸರಿದ್ಲಿರಿದರೀಭೂರುಹವನಸೀಮೋಪ 
ಲಕ್ಷ್ಮಿತಂಗಳುಮಪ್ಪ ಮಹಾಗ್ರಾಮಂಗಳುಮಂ . . . ಮಾಡಿದಂ (ಅದಿಪು ೮-೬೩ ವ); 
ಮೇರು ಪಡುವಣ್ಣೆ ಸೀತಾತೀರಂ ತೆಂಕಣ್ಣೆ . . . ತನಗೆ ಸೀಮೆಯೆನಿಕ್ಕುಂ (ಮಲ್ಡಿಪು ೨-೧೨); 
ಅಂಬುಧಿಗೆ ಸೀಮೆಯಲ್ಲದೆ ಹರಿವ ನದಿಗೆ ಸೀಮೆಯೆಲ್ಲಿಯದು (ಬಸವ. ೪೧೮); 
ಚತುರಂಬುನಿಧಿಮೇಖಲೆಯ ಉತ್ತರಕುರುನರೇಂದ್ರರ ಸೀಮೆಪರಿಯಂತ ನೆಲವಿದೆಮ್ಮದು 
(ಕುವ್ಮಾಸ ೧೩-೫೯). ೨. ಗಡಿಯನ್ನು ನಿರ್ದೇಶಿಸುವ ಸ್ಥಳದಲ್ಲಿರುವ ಹಳ್ಳಿ, 
ಹೊಲ ಮುಂತಾದುವು: ವಡಗಣ್ಣಾ ಸೀಮೆ ಪೆರಮುಬ್‌ ಪಡುವಣ್ಣಾ ಸೀಮೆ ತಣ್ಟಳ್ಳಿ 
ಗಾರಪಾಲ್‌ ತೆಜ್ಶಣ್ಣಾ ಸೀಮೆ ನೆಯ್ದಲ್ಲೆೇಲ್‌ಯಾ ಏರಿ (ಎಇ. ೫೩1 ೧-೮-೧೯; ಸು 8ನೆಯ ಶತ). 
೩. ಮಿತಿ; ಕಟ್ಟು; ಪರಿಮಿತಿ: ಆ ಮಹಾನಾರಾಯಣಾಸ್ತ್ರದ ಸಿ*ಮೆ ಸೀದುದು 
(ಕುವ್ಮಾಕ. ೧-೨೭); ನಳಿನನಾಭನ ಮಹಿಮೆಗಾವುದು ಸೀಮೆ (ತೊ೦ಣು. ೧-೮-೫೦); 
ತೀರ್ಥಪ್ರಸಾದರು ಮೊಗ್ಗಾವಿಗೆ ಬಂದಂದಿನಿಂದ ಅವರ ಭಾವಿಕತೆಗೆ ಸೀಮೆಯೇ 
ಇರಲಿಲ್ಲ (ಸಮಜೀ. ೪೦). ೪. ಪ್ರದೇಶ; ಜಾಗ; ಸ್ಥಳ: ಮಾಳೇನಹಳ್ಳಿ ಸೀಮೆ 
ದೇಸಾಯಿ ಬೆಳುವಂದೂರ ಶಾಖೆ ಶಿವಪ್ಪನಾಯಕರು ದೇವಲೋಕಪ್ರಾಪ್ತವಾದ ಸಮಾಧಿ 
(ಎಕ.೪॥. ಶಿಕಾರಿ. ೩-೫; 1061); ರೋಮದ ಸೀಮೆ ತ್ವಕ್ಕಿನ ಇಕ್ಕೆ ಎಲುವಿನ 
ಬಲುಹಿಂದಿಪ್ಪುವುದೀ ಕಾಯ ಹೇಯವಯ್ಕ (ಆದವ ೧೫-೩೪); ನಾನು ಎರಿಯಾಪಟ್ಟಣದ 
ಸೀಮೆಯವನು (ಚಂಗಾಳ್ಳ. ೧). ೫. ಪ್ರಾಂತ; ರಾಜ್ಯ: ರಾಮಗಿರಿಯ ದುರ್ಗ 
ಮೊದಲಾದ ಘನವಹ ಸೀಮೆಯ ಖಳನಿಗೆ ಕೊಟ್ಟು . . . ಕುಣಿಗಿಲ ಸೀಮೆಗೈದಿದನೇವೇಳ್ವೆ 
(ಕಂನಎ. ೧೧-೬೨); ಬಂಗಾಲ ವಾಯವ್ಮಪ್ರಾಂತ ಪಂಜಾಬ ಮುಂತಾದ ಕೆಲವು ಸೀಮೆಗಳಲ್ಲಿ 
ನೀಲಿಯು ಬಹಳ ಹುಟ್ಟುತ್ತದೆ (ಮುಂಬ. ೪-೫೪). ೬ . ದೇಶ; ನಾಡು: ಆ ಶಬರ 
ಸಂದೋಹ ಲೀಲೆಯಿಂ ಕಾಷ್ಠಾಂಗಾರನ ಸೀಮೆಯ ಮೇಲೆ ಮುಸುಕಿತು (ಜೀವಂಸಾಂ. 
೮-೧೬); ಹೀಮೆಯನೆಲ್ಲಂ ತಿರುಗುತ್ತಾ ಮಹಿತವಣಿಗ್ವ(ರ] ಬಹುವಿತ್ತಮನಾಗಳ್‌ 
ಪ್ರೇಮದಿ ಗಳಿಸುತ್ತಂ ಬರ್ಪಾ ಮಾರ್ಗದೊಳಿರ್ದುದೊಂದು ಘೋರಾರಣ್ಮಂ 
(ಹಾರಾಸ್ಕ. ೧-೪-೯). ೭. ಭೂಮಿ; ಜಗತ್ತು: ರಾಮನಣಿವನು ಕೃಷ್ಣನಟ್‌ವನು 
ಸೀಮೆಯಲಿ ಕಲಿಪಾರ್ಥನಟ್‌ವನು ಭೂಮಿಪತಿಗಳೊಳುಳಿದ ಸುಭಟರಿಗಲ್‌ವುದಿಲ್ಲ 
(ಕುವ್ಮಾದ್ರೋ. ೪-೩೩). ೮. ವಿದೇಶ; ಹೊರದೇಶ: ನಾನು ಸೀಮೆಗೆ ಹೋಗುತ್ತಿದ್ದೇನೆ 
(ಬಾಣ. ೭). ೯. ಮೇರೆಯನ್ನು ಸೂಚಿಸುವ ರೇಖೆ, - ಗೆರೆ: ಸೀಮೆಯಿದು 
ಜಲಧಿಗಂ ಪೃಥ್ವೀ ಮಂಡಲಕೆಂದು ಪರಶುರಾಮಂ ಬರೆದಾ ಸೀಮೆಯೆ ಮೇರೆಯೆನಿಪ್ಪುದು 
ಭೂಮಿಗೆಯಳಿಕಂಬೊಲಾಯ್ತು ಸೀಮಾಲಂಘ್ಶಂ (ಸೂಕ್ತಿಸು. ೨-೨೬). ೧೦. ಪರಾಕಾಷ್ಠೆ; 
ಪರಮಾವಧಿ: ಈ ಧರಣೀಮಂಡಳದಲ್ಲಿ ಸಾರತರಸೌಖ್ಯಕ್ಕೀಕೆಯೇ ಸೀಮೆ 
(ಬಾಧಪು. ೨-೫೫); ಕಾಮವೆತ್ತಲು ಪರಮತತ್ವದ ಸೀಮೆಯೆತ್ತಲು (ಪ್ರಭುಲೀ. ೭-೮೦); 
ರಾಮನುಂ ಭರತನುಂ ತಬ್ಬಿಕೊಂಡತ್ತಂದು . . . ಸೀಮೆಯಂ ಮುಟ್ಟಿತಲ 
ಬಾಂಧವ್ಮಸೌಂದರ್ಯ (ಮಂಕ ೪೬೧). ೧೧. ಕಟ್ಟಿಳೆ; ನಿರ್ಬಂಧ: ಎನ್ನ ಕಾಯಕ್ಕೆ 
ಸೀಮೆಯ ಮಾಡುವೆ . . . ಎನ್ನ ಶ್ರೋತ್ರಕ್ಕೆ ಸೀಮೆಯ ಮಾಡುವೆ . . . ಎನ್ನ ತ್ವಕ್ಕಿಗೆ 
ಸೀಮೆಯ ಮಾಡುವೆ . . . ಎನ್ನ ಪ್ರಾಣಕ್ಕೆ ಸೀಮೆಯ ಮಾಡುವೆ ಎನ್ನ ಪ್ರಾಣಲಿಂಗದಲ್ಲಿ 


ಸೀಮೆಅಕ್ಕಿ 
ಪ್ರಸಾದರೂಪಾಗಿ ಹಿಂಗದೆ ನೀವಿರುವ ಕಾರಣ (ಬಸಹೆ. ೬-೧೬); ಅಂಗನಾವಿಷಯದ 
ಸೀಮಾಸಂಗತಿಯ ಸೇರಿಸಿದನ್ಮೆ ಮುನಿಪುಂಗವನ ಕರುಣದಲಿ ಗದುಗಿನ ವೀರನಾರಯಣ 
(ಕುವ್ಮಾಆ. ೧೮- ೩೪). ೧೨. ವೃತ್ಮಾಸ; ಭೇದ: ದೇವಲೋಕ ಮರ್ತಲೋಕವೆಂಬ 
ಸೀಮೆಯುಳ್ಳನ್ನಕ್ಕ ಕೇವಲ ಶರಣನಾಗಲರಿಯ (ಬಸವ. ೯೨೩); ಕೀಳುಮೇಲಿನ ಸೀಮೆ | 
ನಿನ್ನಲಿ ಬೀಳುಕೊಂಡುದು ಸಾಕು ನಮಗಿನ್ನಾಳುತನವೇಕೆ (ಕುವ್ಮಾಕ. ೫-೨೩). | 5 
೧೩. (ಒಂದು ಪ್ರದೇಶದ) ಎಲ್ಲೆಯ ಗುರುತು; ಬಾಂದು: (8). ೧೪. ತೀರ; 
ದಡ. ೧೫. ಕ್ಷಿತಿಜ; ದಿಗಂತ. ೧೬. (ಆಲಂ) ವಲಯ; ಕ್ಷೇತ್ರ: 
ಪ್ರಾಣಾಯಾಮವಂತರ್ಮುಖ ಸವಿಷಯ ಸ್ತೋಮ ಚಾರಿತ್ರಪ್ರವರ್ತನಸೀಮೆಯಲಿ 
ಪೂಸತೆನಿಸೆ ಪ್ರತ್ಕಾಹಾರಮೊದಗಿರಲು (ಬಸಪು. ೩೫-೧೮). 

ಸೀಮೆಯ ಕಂದಾಚಾರದ ಚಾವಡಿ ಎ ಹದಿನೆಂಟು ಕಚೇರಿಗಳಲ್ಲಿ ಒಂದು; 
ಗಡಿಪ್ರದೇಶಕ್ಕೆ ಸಂಬಂಧಿಸಿದ ಸೈನ್ಮ ಖಾತೆಯನ್ನು ನೋಡಿಕೊಳ್ಳುವ ಕಚೇರಿ: 
ಸೀಮೆಯ ಕಂದಾಚಾರದ ಚಾವಡಿ - ಇಲ್ಲಿ ಗಡಿಗಳಲ್ಲಿರುವ . . . ಸಿಬ್ಬಂದಿಯ ಜನಗಳ 
ಲೆಕ್ಕವನ್ನೂ . . . ಜಕೀರಿಸಾಮಾನು ಮುಂತಾದವುಗಳ ಲೆಕ್ಕವನ್ನೂ ಬರೆವಂತೆ ನಿಬಂಧನೆ 
ಮಾಡಿದರು (ಮಹಾವಂ. 1. ೧೪೭). ಸೀಮೆಯವರು = ಹೊರದೇಶದ ಜನ; 
ವಿದೇಶೀಯರು: ಭದ್ರಯ್ಮ ಕೈಯಿನ್ಹ ಸೀಮೆಯವರಿಗೆ ಹಿನ್ನೆ ಬರದ ಪ್ರಕಾರ ಕೊಡಸಿ 
(ಸಂ. ಸೀಮಾ! 


(ಎಕ. 111. ಸೊರಬ. ೨೬೬-೨೬; 1629 7). 
ಸೀಮೆಅಕ್ಕಿ "ಸೀಮೆಯಕ್ಕಿ' ನೋ. 
ಸೀಮೆಆಗಸೆ "ಸೀಮೆಯಗಸೆ' ನೋ. 
ಸೀಮೆಅಲ್ಲೆಕಾಯಿ (ನಾ). (ಹೊರದೇಶದಿಂದ ಆಮದಾದ) ಒಂದು ಬಗೆಯ 

ಸಸ್ಕ ಮತ್ತು ಅದರ ಕಾಯಿ: ಸೀಮೆಅಲ್ಲೆಕಾಯಿ, ಡಿವಿಡಿವಿ (ಮೈಣಿಗಿ. ೧೫-೨೬೮). 

(ಸೀಮೆ 4 ಅಲ್ಲೆ? 4 ಕಾಯ್ಕಿ (ಆ ಕಾಯ್ಕ್‌)) 
ಸೀಮೆಅವರೆಕಾಯಿ (ನಾ). ಒಂದು ಬಗೆಯ ಅವರೆಕಾಯಿ: ಸೀಮೆಅವರೆಕಾಯಿ 

.... ಬೆಟ್ಟಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಯಾಗುತ್ತದೆ (ತರದೆ. ೪೩). 

(ಸೀಮೆ 3- ಅವರೆ, 4 ಕಾಯ್ಮಿ (ಆ ಕಾಯ್ಮ್‌)] 
ಸೀಮೆಈರುಳ್ಳಿ (ನಾ). (ಹೊರದೇಶದಿಂದ ಆಮದಾದ, ಉದ್ದುದ್ದವಾಗಿರುವ) 
ಒಂದು ಬಗೆಯ ಈರುಳ್ಳಿ: ಬಿತ್ತಿದ ಸುಮಾರು ೪-೫ ತಿಂಗಳಲ್ಲಿ ಸೀಮೆಈರುಳ್ಳಿ ಬೆಳೆ 
ಸಿದ್ಧವಾಗುತ್ತದೆ (ತರಬೆ. ೫೪). (ಸೀಮೆ *- ಈರುಳ್ಳಿ) 
ಸೀಮೆಕಚೋರ (ನಾ). ಒಂದು ಬಗೆಯ ಕಚೋರ : (ಮೈನಿ ೩೨-೮೨ರ). 
[ಸೀಮೆ 3- ಕಟೋರ। 
ಸೀಮೆಕಮಲ (ನಾ). (ವಿದೇಶದ) ಒಂದು ಬಗೆಯ ಕೃತಕವಜ್ರ: ಎಳಸಾದ 
ಮೂಗಿಗೆ ಒಪ್ಪೋಂಥ ಸೀಮೆಕಮಲದ ಬೇಸ್ರಿ (ಬಾಗಿನ. ೧). 
(ಸೀಮೆ 4 ಕಮಲ್ಕ ./ ತಮಿ. ಚೀಮೈಕ್ಕಮಲಮ್‌। 
ಸೀಮೆಕೋಳಿ (ನಾ). ವಿದೇಶಿ ತಳಿಯ ಕೋಳಿ: ಆತ ಹತ್ತು ಸೀಮೆಕೋಳಿಗಳನ್ನು 
ಸಾಕುತ್ತಿದ್ದಾನೆ (ರೂಢಿ). [ಸೀಮೆ 4 ಕೋಳಿ (ಆ ಕೋಟ್‌) 
ಸೀಮೆಗಲ್ಲು (ನಾ). ಗಡಿಯನ್ನು ಸೂಚಿಸುವ ಕಲ್ಲು; ಬಾಂದುಗಲ್ಲು: |35 
ಅಂಕವೈ ದೇವಿಯ ಪಾಲಪರಿಯಂತರ ಹಾಕಿದ ಸೀಮೆಗಲ್ಲಿಂದ ಪಡುವಲು ಸಲುಉದು | 

(ಮೈಆರಿ. ೧೯೪೬, ೧೮-೧೨; 1488). [ಸೀಮೆ 3” ಕಲ್ಲು (ಇ ಕಲ್ಮ್‌)] 
ಸೀಮೆಗಳಿ (ಕ್ರಿ). ಅತಿಶಯಿಸು; ಹಿರಿಮೆಯಿಂದ ಕೂಡಿರು: ಮಹಾಲಿಂಗದಾ 

ಮಹಾಮಹಿಮೆಯ ಸುಧಾಬ್ದಿಯ ತರಂಗಬುದ್ಭುದಶೀಕರಂಗಳೆನಿಸಿ ತಾಮರಸಸಂಭವರು 
ತಾಮರಸಲೋಚನರು ಸೀಮೆಗಳಿ!ಪಾಶಾಂ. ರಿ]ದಸುರಸುರನರತಿರ್ಯಗಾದಿಗಳು ಆ (೪ 
ಮಧ್ಯದೊಳ್‌ ಸುಳಿವರು (ಲಶಿಚಿಂ. ೧-೧೯). (ಸೀಮೆ + ಕಳ್ಳಿ (< ಕಲ್‌) 
ಸೀಮೆಗಳೆ (ಕ್ರಿ). ದಾಟು; ಮಾರು: ನಡುವಗಲಾದುದು ನಿನ್ನಯ ಪೂಣೆಯದುತ್ಮಟವು 
ಸೀಮೆಗಳೆದುದು (ಉದ್ಭದೇ. ೭-೮). (ಸೀಮೆ 4 ಕಳೆ] 

ಸೀಮೆಗಾಅ (ನಾ). ಗಡಿನಾಡಿನಲ್ಲಿರುವವನು: ಸೀಮೆಗಾಅ೦ಹ ಹಿತ್ತಿಲಿಂ ಪಡುವ 
ಒತ್ತಿನ ನೀರು ಹರಿವ[ದ]ದನು ಮೂಡಕೇರ್ಯಿ ಹಲರು ಮುಟ್ಟಿಸ ಸಲ್ಲದು | 
en. 1%-॥, ೪೫೭ -೫೩; 1455). [ಸೀಮೆ * - ಗಾಅ (ಆ -ಕಾಜ)) 


26 


೮೫೬೭ 


ಸೀಮೆಯೆಣ್ಣೆ 


| ಸೀಮೆಗೆಡಿಸು (ಕ್ರಿ). ಮೇರೆಯನ್ನು ಮಾರುವಂತೆ ಮಾಡು: ಆ ಮುಕುಂದಪದಾಬ್ಹ 
| 


ಪರಿಮಳಧಾಮತುಳಸೀಗಂಧವಹ ನಿಸ್ಟೀಮರಂತಶ್ವಾಸಗತಿಯಲಿ ಹೊಕ್ಕು ಹೃದಯವನು 
ಸೀಮೆಗೆಡಿಸಿತು ಮುಕ್ತರನು (ನಿಭಾಗ. ೩-೫-೩೭). (ಸೀಮೆಗೆಡು + - ಇಸ್ಕು] 

ಸೀಮೆಗೆಡು (ಕ್ರಿ). ಮೇರೆಯೇ ಇಲ್ಲವಾಗು; ಎಲ್ಲೆಯನ್ನು ಮಾರು: ಚೆನ್ನಮಲ್ಲಿ 
ಕಾರ್ಜುನ ನಿಮ್ಮನಲೌದು ಸೀಮೆಗೆಟ್ಟೆನು (ಮಹಾದೇ. ಬ ೨೭-೫೪). (ಸೀಮೆ + ಕೆಡು] 

ಸೀಮೆಗೊಳಿಸು (ಕ್ರಿ). ಪರಾಕಾಷ್ಠೆಗೆ ಮುಟ್ಟಿಸು: ಶಂಕರನ ಪ್ರೇಮಮಂ ಸೀಮೆ 
ಗೊಳಿಸುವಂತೆ ಹರನ ಮನೋರಥಮಂ ಮದವೇಲ್‌ಪಂತೆ ಪಾರ್ವತಿಗೆ ಸುವಾಸಿನಿಯರ್‌ 
ಸಿಂಗರಮಂ ಮಾಡಿ (ಗಿರಿಕ ೧೦-೪೫ ವ). [ಸೀಮೆ 4 ಕೊಳ್‌, 3- - ಇಸ್ಬು। 

ಸೀಮೆಗೋರಂಟಿ (ನಾ). ಒಂದು ಬಗೆಯ ಗೋರಂಟಿ, - ಮದರಂಗಿ: 
(ಮೈಔಗಿ ೬೦-೧೨೦೭). [ಸೀಮೆ + ಗೋರಂಟಿ] 

ಸೀಮೆತುತ್ತಿ (ನಾ). (ಜವುಗುಪ್ರದೇಶದಲ್ಲಿ ಬೆಳೆಯುವ ಬಿಂದಿಗೆಹೂವಿನ 
ಜಾತಿಯ) ಒಂದು ಬಗೆಯ ಸಸ್ಮ: (ಮಕ ೫-೮೮). [ಸೀಮೆ * ತುತ್ತಿ) 

ಸೀಮೆತೆಂಗು (ನಾ). ಒಂದು ಬಗೆಯ ತೆಂಗು: ಎಣ್ಣೆತೆಂಗು, ಸೀಮೆತೆಂಗು 
(ಮೈಔಗಿ. ೩೩-೬೩೦). [ಸೀಮೆ + ತೆಂಗ್ಳು| 

ಸೀಮೆತೋಕೆಗೋಧಿ (ನಾ). (ಹೊರದೇಶದ) ಉದ್ದವಾದ ಒಂದು ಬಗೆಯ 
ಗೋಧಿ: ಸೀಮೆಓಟ್ಟು, ಸೀಮೆತೋಕೆಗೋಧಿ (ಮೈಔಗಿ ೧೦-೧೮೨). 

(ಸೀಮೆ 4+ ತೋಕೆಗೋಧಿ] 

ಸೀಮೆದಳೆ (ಕ್ರಿ). ಗಡಿಯನ್ನು ಹೊಂದು; ಎಲ್ಲೆಯನ್ನು ಪಡೆ: ಇವನೊರ್ವನೆ 

ಸಾಗರಂಗಳಿಂ ಕರಿದೆನಿಸಿರ್ದ ಸೀಮೆದಳೆದೀ ನೆಲನೆಲ್ಲಮನಾಳ್ರಂ (ಶಾಕುಂತ. ೨೭-೫೦). 
[ಸೀಮೆ + ತಳಿ] 

ಸೀಮೆಧಾರಣೆ (ನಾ). ದೇಶದಲ್ಲಿ ಪ್ರಚಲಿತವಿರುವ ಪೇಟೆವಸ್ತುಗಳ ಮಾರಾಟದ 
ದರ: ಸೀಮೆಧಾರಣೆಯು ಮಾರುಕಟ್ಟೆಯ ಧಾರಣೆಯ ಅರೆವಾಸಿಯಜ್ಬರುತ್ತಿತ್ತು 
(ಪಂಜಪಂ. ೯). (ಸೀಮೆ 4 ಧಾರಣೆ] 

ಸೀಮೆನಾಭಿಗಿಡ (ನಾ). ಒಂದು ಬಗೆಯ ವಿಷಸಸ್ಕ; ವತ್ಸನಾಭಿ: ಕಟುವಿಷ, 
ಸೀಮೆನಾಭಿಗಿಡ (ಮೈಔಗಿ. ೨-೩೦). (ಸೀಮೆ * ನಾಭಿ * ಗಿಡ (ಆ ಗಿಡು)) 

ಸೀಮೆನೆಲ್ಲಿ (ನಾ). ನೆಲ್ಲಿಯಲ್ಲಿ ಒಂದು ಬಗೆ: (ಮ್ಮಔಗಿ ೪೨-೧೦೪೨). 

(ಸೀಮೆ + ನೆಲ್ಲಿ! 

ಸೀಮೆನೇಗಿಲು (ನಾ). (ಎದೇಶೀಯವಾದ) ಕಬ್ಬಿಣದ ಗುಳವಿರುವ ನೇಗಿಲು: 
ಮಂಗಳೂರು ಹೆಂಚಿನ ಮನೆ, ಸೀಮೆನೇಗಿಲು . . . ಕುಡಿಯುವ ನೀರಿಗೆ ಸೇದೊ ಬಾವಿ 
— ಇತ್ಮಾದಿ, ಇತ್ಮಾದಿ ಗೌಡರು ಮಾಡಿದ ಹೊಸತನಗಳು (ನನ್ನೂರು. ೧೧೩). 

[ಸೀಮೆ 4 ನೇಗಿಲು (ಎ ನೇಗಿಲ್‌)] 
ಸೀಮೆನೌಲಾದಿ (ನಾ). ಒಂದು ಬಗೆಯ ಸಸ್ಮ: (ಮೈಠಿಗಿ. ೭೮-೧೯೯೯). 
(ಸೀಮೆ 4 ನೌಲಾದಿ] 

ಸೀಮೆಬದನೆಕಾಯಿ (ನಾ). (ಹೊರದೇಶದಿಂದ ಬಂದ) ಒಂದು ಬಗೆಯ 

ತರಕಾರಿ: ಚೌಚೌ, ಸೀಮೆಬದನೆಕಾಯಿ (ಮೈಔಗಿ. ೬೯-೧೪೦೭). 
[ಸೀಮೆ 3- ಬದನೆಕಾಯಿ (ಆ ಬದನೆಕಾಯ್‌)) 

ಸೀಮೆಬೆಂಡೆ (ನಾ). ಒಂದು ಬಗೆಯ ಸಸ್ಕ: ಸಣ್ಣಬಿಂದಿಗೇಗಿಡ, ಸೀಮೆಬೆಂಡೆ 
(ಮೈಣಗಿ, ೫೨-೧೦೪೩). [ಸೀಮೆ + ಬೆಂಡೆ] 

ಸೀಮೆಮಾವು (ನಾ). ಮಾವಿನಲ್ಲಿ ಒಂದು ಬಗೆ: ಸೀಮೆಮಾವು, ಅವೊಕಾಡೊಹಣ್ಣು 
(ಮಣಿ. ೬೧-೧೨೧೯). [ಸೀಮೆ 4 ಮಾವು 

ಸೀಮೆಯಕ್ಕಿ, ಸೀಮೆಅಕ್ಕಿ (ನಾ). ಒಂದು ಬಗೆಯ ಧಾನ್ಯ; ಸಬ್ಬಕ್ಕಿ: ಹಬ್ಬಕ್ಕೆ 
ಸೀಮೆಯಕ್ಕಿ ಪಾಯಸ ಮಾಡಿದ್ದೆ (ರೂಢಿ). ಸೀಮೆಅಕ್ಕಿ: ಸಬ್ಬಕ್ಕಿ, ಸಾಗುಅಕ್ಕಿ, 
ಸೀಮೆಅಕ್ಕಿ (5280. ಇಂಕಾ). (ಸೀಮೆ ೬ ಅಕ್ಕಿ) 

ಸೀಮೆಯಗಸೆ, ಸೀಮೆಅಗಸೆ (ನಾ). ಅಗಸೆಯಲ್ಲಿ ಒಂದು ಬಗೆ: «8. 
ಸೀಮೆಅಗಸೆ: ದೊಡ್ಡತಂಗಡಿ, ಸೀಮೆಅಗಸೆ (ಮೃಔಗಿ ೧೮-೬೨೮). (ಸೀಮೆ 4 ಆಗಸೈೆ] 

ಸೀಮೆಯೆಣ್ಣೆ (ನಾ). ಕಲ್ಲಿದ್ದಲು, ಪೆಟ್ರೋಲಿಯಂ, ಪ್ಮಾರಫಿನ್‌ 


ಸೀಮೆಶಾವಂತಿಗೆ ೮೫೬೮ 


ಮುಂತಾದುವುಗಳನ್ನು ಬಟ್ಟಿಯಿಳಿಸಿ ತೆಗೆದ ಎಣ್ಣೆ : ಮಗ್ಗುಲಲ್ಲಿ ಸೀಮೆಯೆಣ್ಣೆಯ 
ಡಬ್ಬ, ಬುದ್ದಿವಂತ, ಪಂಪು (ರಾಮಾನೆ. ೧೦೧). (ಸೀಮೆ + ಎಣ್ಣೆ] 

ಸೀಮೆಶಾವಂತಿಗೆ (ನಾ). ಒಂದು ಬಗೆಯ ಸೇವಂತಿಗೆ: ಸೀಮೆಶಾವಂತಿಗೆ, 
ಚೆಂಡುಮಲ್ಲಿಗೆ (ಮೈಔಗಿ. ೭೩-೧೫೦೧). [ಸೀಮೆ * ಶಾವಂತಿಗೆ (ಆ ಸೇವಂತಿಗೆ) 


ಹೀಮೆಸಂಕೇಶ್ವರ (ನಾ). ಒಂದು ಬಗೆಯ ಸಸ್ಕ : ಸೀಮೆಸಂಕೇಶ್ವರ, ದೊಡ್ಡರತ್ನಗಂಧಿ | 5 


.- « ಕತ್ತೀಕಾಯಿ (ಮೈಔಗಿ. ೨೯-೫೬೪). (ಸೀಮೆ 4 ಆ ಸಂಕೇಶ್ವರ] 

ಸೀಮೆಸುಣ್ಣ (ನಾ). ಕಪ್ಪುಹಲಗೆಯ ಮೇಲೆ ಬರೆಯುವುದಕ್ಕೂ ಸುಣ್ಣ 
ಮಾಡುವುದಕ್ಕೂ ಉಪಯೋಗವಾಗುವ ಮೆತುವಾದ ಬಿಳಿಯ ಸುಣ್ಣಕಲ್ಲು: 
ಹೊಂಬುಚದ ಸೀಮೆಸುಂಣದ ಬಸ್ತಿಯ ಸಿದ್ಧಾಪುರದಲ್ಲೂ ಸಿದಂಮಾಜಿಯವರೂ ಕಟ್ಟಿಸ್ತ 
(ಎಕ. ೪1, ತೀರ್ಥಹ. ೫೩-೧೩; 1664); ಸುಣ್ಣವು ಈ ಗ್ಮಾಸವನ್ನು ಶೋಷಿಸಿ 
ಕೊಂಡು ಸೀಮೆಸುಣ್ಣ(ಖಡು) ಎಂಬ ಕಟಕದಂಥ ಪದಾರ್ಥವನ್ನುಂಟುಮಾಡುತ್ತದೆ 
(ಮುಯಖು. ೫-೧೫೫). (ಸೀಮೆ 1 ಸುಣ್ಣ) 

ಸೀಮೆಸೋಂಪು (ನಾ). ಒಂದು ಬಗೆಯ ಸೋಂಪು: ""ಸೀಮೆಸೋಂಪು, 
ಶಹಾಜೀರಿಗೆ'' (ಸಸ್ಮನಿ. ೨೯). [ಸೀಮೆ * ಸೋಂಪು] 

ಸೀಮೆಹತ್ತಿ (ನಾ). (ಹೊರದೇಶದ) ಹತ್ತಿ: ""ಕರೀಅರಳೆ, ಸೀಮೆಹತ್ತಿ, 
ಅಮೆರಿಕಾಹತ್ತಿ'' (ಸಸ್ಮನಿ. ೬೬). ಸೀಮೆ * ಹತ್ತಿ (ಆ ಪಟ್ಟ್‌)] 

ಸೀಮೆಹರಳು (ನಾ). ಔಡಲದಲ್ಲಿ ಒಂದು ಬಗೆ: ""ತೊಟ್ಲ, ಕರೀತುರುಕುಹರಳು, 
ಸೀಮೆಹರಳು, ತೊಟ್ಟೇಗಿಡ'' (ಸಾನ. ೬೮). (ಸೀಮೆ 4 ಹರಳು («ಆ ಪರಲ್‌)| 

ಸೀಮೆಹಲಸು (ನಾ). (ಹೊರದೇಶದ) ಒಂದು ಬಗೆಯ ಹಲಸು: ಸೀಮೆಹಲಸು, 
ದೀವಿಹಲಸು, ರೊಟ್ಟೀಹಲಸು (ಮೈಔಗಿ. ೯-೧೬೦). [ಸೀಮೆ 4 ಹಲಸು (ಆ ಪಲಸು)] 

ಸೀಮೆಹಸು (ನಾ). ವಿದೇಶಿ ತಳಿಯ ಹಸು: ಅತ ನಾಲ್ಕು ಸೀಮೆಹಸುಗಳನ್ನು 
ಕಟ್ಟಿದ್ದಾನೆ (ರೂ). [ಸೀಮೆ 4 ಹಸ್ತು (ಆ ಪಸ್ಸು)) 

ಸೀಮೆಹುಣಸೆ (ನಾ). ಒಂದು ಬಗೆಯ ಹುಣಸೆ: ಸೀಮೆಹುಣಸೆ, ಕೊರಕಾಪುಳಿ, 
ಕೊಟ್ಟಾಂಪುಳಿ (ಮೈಣಿಗಿ. ೬೨-೧೨೬೩). (ಸೀಮೆ 4 ಹುಣಸೆ ( ಪುಳಿಸೆ)। 

ಸೀಮೊಸರು, ಸಿಹಿಮೊಸರು (ನಾ). ಸವಿಯಾದ ಮೊಸರು: ಚಪಾತಿಯೊಂದಿಗೆ 
ನಂಚಿಕೊಳ್ಳಲು ಚಟ್ನಿಪುಡಿ, ಸೀಮೊಸರು ಕೊಟ್ಟೆ (ರೂಢಿ). ಸಿಹಿಮೊಸರು: ನನಗೆ 
ಸಿಹಿಮೊಸರು ತುಂಬಾ ಇಷ್ಟ (ರೂಢಿ). (ಸ್ತೀ 4 ಮೊಸರು (ಆ ಮೊಸರ್‌)] 

ಸೀಮೋಲ್ಲಂಘನ (ನಾ). ೧. ಗಡಿಯನ್ನು ದಾಟುವುದು; ಎಲ್ಲೆಯನ್ನು 
ಕ್ರಮಿಸುವುದು: ಯುದ್ಧ ಬಂದಿತು ಸಿದ್ಧರಾಗಿರಿ ಇಂದೆ ಸೀಮೋಲ್ಲಂಘನ! 
(ನೆಲಮು. ೪೭-೨). ೨. ಮಾರುವಿಕೆ; ದಾಟುವಿಕೆ: ಸೀಮೋಲ್ಲಂಘನ ಆದದ್ದು ಠೀಕ 
ಆತಂದಿ (ದೀಪೆತ. ॥, ೩೬೧). 

ಸೀಮೋಲ್ಲಂಘನಮಾಡು ಎ೧. ಗಡಿಯನ್ನು ದಾಟು: ಸತ್ತಶಾಲಿಯಾದ ಯಾವುದೇ 

ಸಂಸ್ಕೃತಿಯಾಗಲಿ, ತನ್ನ ಜನ್ಮಭೂಮಿಯ ಸೀಮೋಲ್ಲಂಘನ ಮಾಡಿ ಅನ್ಮಾನ್ಮದೇಶಗಳಲ್ಲಿ 
ಪ್ರಸೃತವಾಗುವುದು ಇತಿಹಾಸಪ್ರಸಿದ್ದ (ಭಾರದ. ೩೩೮); ಭಾರತದಲ್ಲಿ ಜನ್ಮವೆತ್ತಿದ ಈ 
ಮತವು ಸೀಮೋಲ್ಲಂಘನ ಮಾಡಿ, ಎಲ್ಲ ಮಾನವರ ಕಲ್ಕಾಣಕ್ಕಾಗಿ ಮೈತ್ರಿಯಿಂದ 
ದುಡಿಯಿತು (ಮನೋನಂ. ೨೭೯). ೨. ನವರಾತ್ರಿಯಲ್ಲಿ ವಿಜಯ ದಶಮಿಯಂದು 
ಊರಿನ ಗಡಿಯನ್ನು ದಾಟುವ ಒಂದು ವಿಧಿಯನ್ನು ಆಚರಿಸು: ಮೆರವಣಿಗೆ 
ಊರ ಸುತ್ತೆಲ್ಲ ಸುಳಿದು ಸೀಮೋಲ್ಲಂಘನ ಮಾಡಿ ಮರಳಿ ಬಂದಿತು 
(ಪ್ರಬಂಧ. ೯೭). [ಸಂ.) 

ಸೀಯ (ನಾ). ಹಡಗಿನ ಒಂದು ಭಾಗ: ಅಂಭೋಧಿವೀಚೀಪ್ರಚಯವಚಳದಂತೆಟ್ಟು 
ಪರ್ವಿರ್ದೊಡಂದುಚ್ಚಳಿಸಲ್‌ ತನ್ನಾವೆ ಸೀಯಂ ಪಜ್‌ಯೆ ಮುಟ್‌ವುದುಂ 
(ನೇಮಿಪು. ೪-೭೩). 17) 

ಖೀಯಂ (ನಾ). ಮೂರನೆಯದು : ಅವ್ವಲ್‌, ದೂಯಂ, ಸೀಯಂ, ಚಾರಂ ನಾಲ್ಕನು 
ಹೇಳುವರಂತೆಲೋ (ನಾವದ. ೧೪೩). [ದೇ. 8 ತುಳು. ಸಿಯಂ, ಶೀಯಂ, ಶಿಯಂ. /ಹಿಂ.ಸಿಹ। 

ಸೀಯದರ, ಸಿಬಾರ, ಸಿರಿದರ, ಸಿರಿದಾರ, ಸಿರಿಯದರ, ಸಿರಿಯದಾರ, 
ಸಿರಿಯಬಾರ, ಸಿರಿವಾರ, ಸೀಯದಾರ, ಸೀಯಬಾರ (ನಾ). ಅಗಸೆ; 


20 


25 


35 


ಸೀಯಾವಳಿ 


ಹೆಬ್ಬಾಗಿಲು; ಮಹಾದ್ವಾರ: ಪಂದಲೆಯೋಳಿದೋರಣದ ಸೀಯದರಂ . . . 
ಮಿಂಚಿದುದಾ ಶ್ಮಶಾನದೊಳ್‌ (ಕಾವ್ಮಾವ. ೫೬); ಆ ರಾಜಗೇಹಾಜಿರದ ಸೀಯದರದ 
ಕಂಟಿಯ ಬಾರದಂತರಾಳದಲ್ಲಿ ಗಿರಿಗಳ ರೂಪದಿಂ ಕೆಲವು ಕರ್ಪುಗಳಿರ್ದಪುವು 
(ಅನಂಪು. ೧-೧೧೭ ವ). ಸಿಬಾರ: ೭೭೦ ವರ್ಷಣಲ್ಲದ ಸಿಬಾರವ ಅಜುವರಿಬರ ಪುತ್ರ 
ಮಡವರಿ ಬಸವ್ಮ(ವಯ್ಮ) ಮಾಡಿಸಿದ ಸಿಬಾರ ಮಂಗಳಮಹಾಶ್ರೀ (ಸೌ ಜಳ, 
೧೭೨-೧: 1226). ಸಿರಿದರ: ಸಿರಿದರಂ, ಸಿರಿದಾರಂ, ಸಿರಿಬಾರಂ (ಶಬ್ಬಾನು. ೩೭ರ ಪ್ರಯೋ). 
ಸಿರಿದಾರ: ಮನೆಮನೆಯ ಮುಂದಣ ಸಿರಿದಾರದ ಮೊಗಶಾಲೆಯೊಳು . .. 
ರಾಜಕುಮಾರರಿರಲು ಕಂಡಳಾಗ (ಶ್ರೀಪಾಲ. ೨-೨೦). ಸಿರಿಯದರ: ಶ್ರೀದ್ವಾರ-- 
ಸಿರಿಯದರ, ಸಿರಿಯದಾರ, ಸಿರಿಯಬಾರ (ಶಮದ. ೨೯೬ ಪ್ರಯೋ); 
ಗಂಧರ್ವಕನ್ನಿಕೆಯರೀಶ್ವರನಿರ್ದ ಮಣಿಮಯಹರ್ಮ್ಮೋಪಕಂಠಮಂ ಸಾರ್ದು 
ಸಿರಿಯದರದೊಳ್ನಿಂದು ಸುವರ್ಣವಲ್ಲರಿಯಂ ಬಾಜಿಸುತ್ತೆ (ವೀರವಿ. ೭-೧೧ ವ). 
ಸಿರಿಯದಾರ: ""ಸಿರಿಯದರಂ, ಸಿರಿಯದಾರಂ, ಸಿರಿಯಬಾರಂ -- ಈ ೩ ಶ್ರೀದ್ವಾರಕ್ಕೆ 
ಪೆಸರ್‌'' (ಕಶಸಾ. ೫೯-೨೯೯). ಸಿರಿಯಬಾರ : ""ಸಿರಿಯದರ ಸಿರಿಯಬಾರಂ ನೆಚ್‌ ತಾಂ 
ಶ್ರೀದ್ವಾರ'' (8ಎಕಂ. ೧೪೨). ಸಿರಿವಾರ : ಪೊನ್ನ ರನ್ನದ ಸಿರಿವಾರಂ।ಪಾಠಾಂ ರೂವಾರಂ]ಗಳ್‌ 
ಮನಂಗೊಳೆ ವಿವಾಹಗೇಹಮಂ ಮಾಡಿಸಿದಾಗಳ್‌ (ಜಗವ. ೧೦-೯೨ ವ). ಸೀಯದಾರ: 
ಸೀಯದರಂ, ಸೀಯದಾರಂ, ಸೀಯಬಾರಂ (ಶಬ್ದಾನು. ೩೭೮ ಪ್ರಯೋ). ಸೀಯಬಾರ: 
ಶತ್ರುಂಜಯಮಹೀಪಾಲ ಗೋಮಂಡಳಿಗಂ ನಂದಿಮಿತ್ರನ ಗೋಮಂಡಳದೊಳೊರ್ಮೆ 
ಪೋರಿಗಳಾಗಿ ರಾಜಮಂದಿರದ ಸೀಯ!ಪಾಶಾಂ. ಸಿರಿಯ]ಬಾರದೊಳ್‌ ಪೊಣರ್ದು 
(ಶಾಂತಿಪು. ೯-೪೭ ವ); ಸೀಯಬಾರವಂತಃಪುರಮುಯಲ್‌ . . . ಒರ್ಮೆಯೆ 
ನೆಚೆದಾಡಂಬರದಿಂ ತುಜುಗಿರೆ (ಪುಷ್ಪಪು. ೬-೨೩). [ಆ ಸಂ. ಶ್ರೀದ್ವಾರ] 


ಸೀಯದಾರ "ಸೀಯದರ' ನೋ. 
ಸೀಯನೆ, ಸಿಯ್ಕನೆ (ಅ). ೧. ಸಿಹಿಯಾಗಿ; ಸವಿಯಾಗಿ: ಕರಿಣಿಯ ಸೀಯನಪ್ಪ 


ಮೊಲೆವಾಲ್ಗೆ ತಗುಳ್ಲುದು ತತ್ಕಿಶೋರಕೇಸರಿ (ಪಂಪಭಾ. ೭-೮೦); ಕಂಡರಿಸಿದೊಡಿಕ್ತು 
ಕಾಂಡಮೆನೆ ಸೀಯನೆ ಸದ್ರಸಮುಣ್ಮದಿರ್ದೊಡಂ . . . ರಸಜ್ಜಸುಮನೋಜ್ಞಮೆ 
ಕಾವ್ಯಮದುಂ ಧರಿತ್ರಿಯೊಳ್‌ (ರಾಜಶೇ. ೧-೫೧). ೨. (ಆಲಂ) ಇಂಪಾಗಿ; 
ಇನಿದಾಗಿ: ಎರ್ದೆಯಂ ಪಿಡಿದಲುಗುವ ಸೀಯನಪ್ಪ ಗೀತಾತೋದ್ಮನಾದಕ್ಕಮಿದಿರೊಳೆ 
ಕಣ್ಣೆ ವಂದು ಬಗೆಯನುಲ್‌ ಸೆಜೆವಿಡಿದ ವಿದ್ಕಾಧರವಿಳಾಸಕ್ಕಂ ಬೆಕ್ಕಸಂಬಟ್ಟು 
(ಆದಿಪು. ೨-೪೧ ವ); ಸೀಯನೆ ಪೇಟ್ವ ಕಾದಲನ ಮಾತನೆ ಭಾವಿಸಿ ಕೇಳ್ವೆ ಭಾವಮೊಲ್ಲೀಯೆ 
(ರೀಲಾಮ ೨-೯೨). ಸಿಯ್ಯನೆ: ೧. ಕಮ್ಮನೆ, ಇಮ್ಮನೆ, ಸಿಯ್ಮನೆ (ಶಮದ. ೩೦೦ ಪ್ರಯೋ); 
ತನಿವಣ್ಣಂ ಮನವಾರೆ ನೋಡಿ . . . ಚಂಚುಪುಟದಿಂದಂ ಮೆಲ್ಸಿನಿಂ ಸೀಳ್ದು ಸಿಯ್ಕನೆ 
[ಪಾಠಾಂ. ಸೀಯೆನೆ]ಸೋರ್ವಾ ರಸಧಾರೆಯಂ ಸವಿದು (ಶಬಶಂ. ೨-೪೯). 

ಸೀಯನಾಗು ಎ ಹಿತವಾಗು; ತಂಪಾಗು: ಮೈಯನಾ ರಾಯ ತಡವಿದನಾ ಸುತರು 
ನೋಯಿಸಿದೆವು ಸ್ವಾಮಿಯೆಂದರಿಲ್ಲಿಲ್ಲಣ್ಣ ಸೀಯನಾಯ್ತಾಗೆದೆಯೆಂದ (ಭರಚ. 
೪೫-೭೭). (ಸೀ +- ಆನೆ, -! ತೆಲು. ತೀಯನ, ತಿಯ್ಕನಿ; ಕುರುಖ್‌. ತೀನ್ನಾ 
= ಸಿಹಿಯಾಗಿರುವ] 


ಸೀಯಬಾರ "ಸೀಯದರ' ನೋ. 
ಸೀಯವಲ್ಲವರಸ, ಶೀಯವಲ್ಲವರಸ (ನಾ). ಒಬ್ಬಾತನ ಹೆಸರು: ಶ್ರೀಮತ್‌ 


ಕೊಬ್ಲೊಣಿ ಮುತ್ತರಸರಾ ಬೆಸದೆ ಕಾಡುವಟ್ಟಿ ದಣ್ಣಿಟಿದು ಕೊವಳಲದುಳ್‌ 
ಏಜೌದೋರ್‌ ಸೀಯವಲ್ಲವರಸ (ಎಕ. ೫, ಹೊಸಕೋ. ೨೧-೬;ಸು. 750). ಶೀಯವಲ್ಲವರಸ: 


40, ಮುತ್ತರಸರುಂ ಶೀಯವಲ್ಲವರಸರುಂ . . . ಎಲ್ಲಾ ಸಾಮಂತರುಂ ಆತ್ತಾಣಿಲುಂ ಸಾಕ್ಷಿ 


45 


(ಮೈಲರಿ. ೧೯೧೪, ೧-೩೩; 788). [ಇ ಸಂ. ಶ್ರೀವಲ್ಲಭ 4+ ಆರಸ, 


ಸೀಯವೂರ್‌ (ನಾ). ಒಂದು ಸ್ಥಳದ ಹೆಸರು: ಸೀಯವೂರಮ ಅಕ್ಕಬ್ಬೆ, ಆಳುತ್ತಿರೆ 


ಅಲ್ಲಿ ಕೊಟ್ಟದು ಎಣ್ಣಣ್ಣುಗ ಮಣ್ಣು (ಎಕ. ೫೬1, ಸಿರಾ. ೨೪-೪೧; ಸು. 900). 17 3- ಊರ್‌] 


ಸೀಯಾವಳಿ (ನಾ). ಒಂದು ಬಗೆಯ ಸಿಹಿಖಾದ್ಕ: ಸಕ್ಕರೆಯ ಘೃತದೊಡನೆ 


ಪರಿಪಾಕದಡಿಗೆಯಿಂ ಗೈದ ಲಡ್ಡಿಗೆ ಬತಾಸಂ ಸೀರ್ಣಿ ಸಹಿತ ಸೀಯಾವಳಿಗಳಾ ಕೊಡುತ 
ರೊಖ್ಬವನವನು ಕೊಳುತಲಿ (ನವಮೋ. ೧೭-೬೧). [ಆ ಸೀ] 


ಸೀಯಾಳ 


ಸೀಯಾಳ, ಸಿಯಾಳ (ವಾ). (ಕರಾ) ಎಳನೀರಿರುವ ತೆಂಗಿನ ಕಾಯಿ; ಬೊಂಡ: 
ದಧಿ ದಿನ್ಮಮಧು ಸಕ್ಕರೆ ಸೀಯಾಳವೂ ಇಂದಿರೇಶಗೆ ಬೇಗ ಶಿರದ ಮೇಲಭಿಷೇಕ 
ಮುದದಿಂ ಮಾಡಿದ ಬಳಿಕ (ವಾದಿ ಎ೩೪); ಆ ನೀರಿಗೆ (ಎಳೆಗಾಯೊಳಗಿನ ನೀರು) 
ಎಳೆನೀರು ಎಂತಲೂ ಎಳೆಗಾಯಿಗೆ ಸೀಯಾಳವೆಂತಲೂ ಅನ್ನುತ್ತಾರೆ (ಮುಂಬಯಿ. ೨-೫೧); | 
ತೋಟದಲ್ಲಿ ನಿಂಗ ಇದ್ದರೆ ಕೆಂದಾಳಿಮರದಿಂದ ಎರಡು ಸೀಯಾಳ ತೆಗೆಯುವಂತೆ ಹೇಳು 
(ದೇವಹೆಂ. ೧೯೯). ದಯಾಳ: ಜಾರಪ್ಪ . . . ಒಂದು ಸಿಯಾಳವನ್ನು ತಂದು ತನ್ನ ದನಿಗೆ | 
ಕೊಡುತ್ತಿದ್ದ (ಪರಾವ. ೧೦೮); ಪೂಂಜರ ಸಂಗಾತಿಗಳು . . . ನಾಲ್ಕಾರು ಸಿಯಾಳಗಳನ್ನು | 
ಧ್ವಂಸಮಾಡಿದ್ದರು (ಕಂಬಹು. ೩). (7) 

ಸೀಯಿಸು (ಕ್ರಿ). ಸೀದುಹೋಗುವಂತೆ ಮಾಡು; ಕರಿಕುಮಾಡು: ಕಾವಲಿಯ 


೮೫೬೯ 


5 


ಸೀರು 


ಸೀರಣಿಗೆ (ನಾ). ಹೇನಿನ ಮೊಟ್ಟೆಯನ್ನು ಬಾಚಿ ತೆಗೆಯಲು ಉಪಯೋಗಿಸುವ 
ಮರದ ಹಣಿಗೆ; ಈರಣಿಗೆ: ಸೀರಣಿಗೆ ಕಿವಿಯೋಲೆ ತಾಳಿ ಮೂಗುತ್ತಿಯೆನೆ ಆರೆನಲಿ 
ಪದಿರ ಪುರುಳರಿವು ದೊಡ್ಡಂಗೆ (ಉಲೂರ. ೫೨-೭೮); ರನ್ನದ ಬಾಸಣಿಗೆ ಚಿನ್ನದ ಸೀರಣಿಗೆ 
(ಗೌರಪ. ೧೦). ([ಸೀರ್‌ * ಹಣಿಗೆ (ಆ ಪಣಿಗೆ)] 

ಸೀರಣಿಗೆಕಸ (ನಾ). ಒಂದು ಬಗೆಯ ಸಸ್ಯ: (8. !ಗೀರಣಿಗೆ? 4 ಕಸ] 

ಸೀರದನಿ (ನಾ). ಸಣ್ಣಧ್ವನಿ; ಕೀಚಲುಧ್ವನಿ: ಹೆಣ್ಣಿನ ದನಿಯನ್ನು ಅನುಕರಣ 
ಮಾಡುವ ಭರದಲ್ಲಿ ಸೀರದನಿ ತೆಗೆದು ತಾರಸ್ವರವನ್ನು ಮುಟ್ಟುವ ಅವನ ಹವಣಿಕೆ 
ನಡೆದಾಗ ಕೇಳುವವರಿಗಾಗುವ ಕಸಿವಿಸಿ ಅಷ್ಟಿಷ್ಟಲ್ಲ! (ಚೀನಬಾ. ೨೯೯). 

[ಸೀರ * ದನಿ] 


ಮೇಲಿನ ರೊಟ್ಟಿಯನ್ನು ಸೀಯಿಸಿ, ಕೆಲಸಕ್ಕೆ ಬಾರದ ತಿಂಡಿಪೋತ ಎನಿಸಿಕೊಂಡನು |10| ಸೀರಧರ (ನಾ). ನೇಗಿಲನ್ನು ಹಿಡಿದಿರುವವನು; ಹಲಧರ; ಬಲರಾಮ: 


(ಅರ್ಯಕೀ. ೩೧). [ಸೀ ಡ್ಯ -ಇಸ್ಕು] 

ಸೀಯು "ಸೀ' ನೊ 

ಸೀರ್‌,ಸೀರ್ಕು (ನಾ). ೧. ಹೇನಿನ ಮೊಟ್ಟೆ, - ತತ್ತಿ: ರಸಮಂ ಫಣಿವಲ್ಲೀದಳರಸ 
ದೊಳ್‌ ಮರ್ದಿಸಿ ಬಟ್‌ಕ್ಕೆ ಕಪ್ಪಡದೊಳ್‌ ಭಾವಿಸಿ ತಲೆಯೊಳ್‌ ಕಟ್ಟಿದೊಡುಳ್ಳ 


ಶ್ರೀರಮಣಂ ಜಿನಚಂದ್ರನುದಾರಂ ಜಿನಭವನಸಮಿತಿಗತ್ಕುತ್ಸವದಿಂ ಸೀರಧರನೆಲಗೆ 
ಶೇಷವಚೋರಚನೆಗೆ ಖಚರದೂತನುದ್ಯತನಾದಂ (ಶಾಂತಿಪು ೩-೧); ಸೀರಧರ ನೀನುಮಿಂತೀ 
ನಾರಾಯಣನಗಲಲೊಡನೆ ನಿನ್ನಯ ಮನದೊಳ್‌ ದೂರಿಸಿ ಜನದೀಕ್ಷೆಯನಾಂತಾರಳಿವೆನೆ 
ನೆಗಟ್ಟು ದೇವನಪ್ಪೈ ದಿವದೊಳ್‌ (ಮಹಾನೇ ೧೬-೨೦). (ಸಂ.) 


ಸೀರುಮುಳ್ಳನಿತು ಪೇನುಮಾಗಳೆ ಕಿಡುಗುಂ (ಲೋಕೋಪ. ೯-೫೭); ತಲೆಯೊಳ್‌ ತೀವಿದ |15| ಸೀರನಿಗೆಸೊಪ್ಪು (ನಾ). ಒಂದು ಬಗೆಯ ಸಸ: ಸೀರನಿಗೆಸೊಪ್ಪ, ಕೆಂಪುನೆಲಟಕ್ಕಿ 


ಪೇನ ಸೀರ್ಮಲಮನೆಂತುಂ ಬಾರ್ಚಿ ತಾಂ ತಾಳ್ವಿಯಾ ತಲೆಯಂ ನಿರ್ಮಲಮಬ್ಬನಂ 
ಪಣಿಗೆ ಮಾಯ್ಕಿಂ (ಜೀವಸಂ. ಪರಿ. 1, ೨೬೮). ಹೀರ್ದು: ೧. ಒಜಲೆ ತಗುಣೆ ಪೇನು ಸೀರು 
. . . ತುಂಬುಟು ಮೊದಲಾದವಜೊಳೆಂ (ಪಸಾರ. ೪೯); ಧೂಪ ಹಾಕುವಲ್ಲಿ . . . 
ಮಂಡೆಯ ಅಗುರು, ಹೇನು, ಸೀರು . .. ಹೋಗುವುವು (ಸವ. ೬೩೩). 'ಈರ್ಮ್‌' ಪರಾ. 
(ಗು). 
ಪರಾ. ೩. ತೆಳ್ಳಗಿರುವ; ತೆಳ್ಳನೆಯ : ನಾರುವದನಾದ ಕಣಿಕವನು ನಿಂಬೆಯ ಹಣ್ಣ 
ತೋರದ-ಂಡೆಯ ವಡಿ ಮೆಯ್ಮುಕ್ಕುವನ್ನೆವರ ಸೀರಜುವೆಯಂ ಕವಿಸಿ (ಸೂಪಶಾ. ೧-೨೬). 

ಸೀರನಿತು ವ ಸ್ವಲ್ಪಪ್ರಮಾಣ; ಅತಿ ಕಡಿಮೆ: ವನಚರ ವನವನಜನಿವಹಮುಳ್ಳನಿತುಂ 
ಸೀರನಿತುಮಣಮುಲಿದುದಿಲ್ಲೇಬಿನಮುಂಡಂ ದಹನನಳುರ್ದು ಖಾಂಡವವನಮಂ 


[ಟ್ಟ 
pT 


ಸಣ್ಣ; ಚಿಕ್ಕ: "ಸೀರ್ದುಪ್ಪುಟ್‌', "ಸೀರ್ಪುಲ್‌', "ಸೀರ್ವನಿ' |20 


(ಮೈಔಗಿ. ೬೪-೧೨೯೨). [ಸೀರನಿಗೈ + ಸೊಪ್ಪು। 
ಸೀರನಿಗೆಹಂಬು, ಶೀರಣಿಗೆಹಂಬು (ನಾ). ಒಂದು ಬಗೆಯ ಬಳ್ಳಿ: (ಮನಗ 
೬೯-ಉ೪ಂ೬). ಶೀರಣಿಗೆಹಂಬು : ಶೀರಣಿಗೆಹಂಬು, ಶೀರಂಗೆಬಳ್ಳಿ (ಸಸ್ಮನಿ. ೧೧೮). 
| [ಸೀರನಿಗ್ಗೆ 4: ಹಂಬ್ಮು (< ಪರಪ್ಪು)] 
ಸೀರಪಾಣಿ (ನಾ). ಎ ಸೀರಧರ; ಸಾರವಸ್ತುಗಳಿಂ ನೆಚೆದಂಭೋರಾಶಿಯೆ ಕಾದಿಗೆ 
ಕಾವನುಂ ಸೀರಪಾಣಿ (ಪಂಪಭಾ. ೪-೩೨); ಭಾಗಿಗಳಾರ್‌ ಸೀರಪಾಣಿಯೊರೆಗಂ ದೊರೆಗಂ 
(ಪಂರಾಮಾ. ೭-೧೩೪). ಸಂ.) 
ಸೀರಸನಿ (ನಾ). ಒಂದು ಬಗೆಯ ಮರ; ತಿಗಡೆ: ""ಕುಟನ್ನಟಮೆನಲ್‌ ಸೀರಸನಿ 
[ಪಾಠಾಂ. ನೀರಸನಿ, ಸೀರಸಗಿ]'' (ಮಂಗರಾ. ೪೨-೪೦). (7) 


(ಪಂಪಭಾ. ೫-೯೬); ಎನೆಗೆಳ್ಳೆನಿತುಂ ಸಾಸವೆಯನಿತುಂ ಸೀರನಿತು ಮೋಹಮಿಲ್ಲವನಿಯ ಮೇಲೆ |25| ಸೀರಹಸ್ತ (ನಾ). ಎ ಸೀರಧರ: ನಿಷಾದಿಯನುರುಳೆಚ್ಚು ಗಜಪ್ರಿಯತೆಯನಹಿತರ್‌ 


(ಧರ್ಮಾಮ್ಮ ೧೧-೧೨೨). (ದೇ. 8 ತುಳು. ಚೀರ್‌, ಸೀರ್‌; ಕೊಡ. ಚೀರೀ; ಕೋತ. | 
ಕುರುಖ್‌. ಚೀರ್‌; ಕೋಲಾ, ಗೊಂಡಿ. ಸೀರ್‌; ನಾಯ್ಕಿ. ಶೀರ್‌] 

ಸೀರ್ಮ (ನಾ). ತುಂತುರು: ಹನಿ: “'ಸೀರ ತಂದಲಿವು ಶೀಕರಮುಂ'' (ಕಎಕಂ. ೯೦); 
ಪೊಳೆವ ರತ್ನಚಯಡಿಂಡೀರದಿಂ ಸೀ[ಪಾಕಾಂ. ಶೀ]ರದಿಂ . . . ಕಡಲ್‌ ಕಣ್ಣೆಸೆದುದು 
(ಸಂದಿಮಾ. ೨ ೫). (ದೇ. ॥ ಕೋತ. ಚೀರ್ಲ್‌ ಐ ತುಂತುರುಬೀಳು; ತೊದ. ಸೀರ್‌; ಕುಣ. 
ಸೀರ್ಪ ಇ ಹದಿಸು] 

ಸೀರ್ಕ "ಸೀರೈ' 

ಸೀರ (ನಾ). ೧. ನೇಗಿಲು; ಹಲ: '"ಹಲಂ, ಲಾಂಗಲಂ, ಸೀರಃ - ಈ ಮೂಣು 
ನೇಗಿಲ್‌'' (ತ್‌ಲಾಯು. ೯೪-೪೨೧); ಹೀರಗದಾಯುಧ ರುಧಿರೋದ್ದಾರಿ ಗದಾಯುಧರು 
ಪೇಂದ್ರನೆರಡುಂ ಕೆಲದೊಳ್‌ ವೀರರ್‌ ಚಕ್ರಮನಾಮೆ ನಿವಾರಿಪೆಮೆಂದೆಂಬ ಪೂಣೈೆಯಿಂ 
ಪೂಣ್ಣಿರ್ದರ್‌ (ಮಹುನನೇ. ೧೩ -೭೮). ೨. ಸೂರ್ಯ. (ಸಂ) 

ಸೀರ (ನಾ). ೧. ಗೆರೆ; ಪಟ್ಟೆ; ಗೀರು: (8). ೨. ಗೀರುಗಳುಳ್ಳುದು; ಪಟ್ಟೆಗಳಿಂದ 
ಕೂಡಿರುವುದು: ೩. ನೀಳ; ಉದ್ದ: 
(ನರಿಯ) ಮೋರೆ ಸೀರ, ಉದ್ದಕ್ಕೆ ಹಾದಿರುತ್ತದೆ ( ಮುಂಬರು. ೩-೭೪) ; ದೇಶಪಾಂಡೆ ರಂಗ 
ಎಲ್ಲಕ್ಕೂ ಹಿರಿಯ . . ಮೈಕಟ್ಟು ತೆಳ್ಳಗೆ; ನಿಲುವು ಮಧ್ಮಮ; ಮೋರೆ ಸೀರವಾಗಿತ್ತು 
(ಮೇದಿಮ. 2) ೪. ಬಡಕಲು; ಸಪೂರ: ಮಹಾತ್ಮರ ತಲೆಯನ್ನು ಕೊಡದಷ್ಟು 
ಗಡುತರವಾಗಿಯೂ ಕಾಲುಗಳನ್ನು ಕಡ್ಡಿಯಷ್ಟು ಸೀರವಾಗಿಯೂ ತೆಗೆಯುವ ವಿಕೃತ 
ಚಿತ್ರಕಾರನು . . . ಅಸೂಯೆಯಿಂದ ಹಾಗೆ ಮಾಡುವದಿಲ್ಲ (ನರಾಭ. ೧೪ ಮುನ್ನುಡಿ); ಅವಳ 
ಸೀರವಾದ ಕೈಯನ್ನು ಎತ್ತಿ ಮೃದುವಾಗಿ ಒತ್ತಿದೆ (ಮುಕ್ತಿ. ೩೮). [ಇ-- ಮರಾ. ಶೀರ] 

ಸೀರಣ (ನಾ). ವೇಗವಾಗಿ ಹೆಜ್ಜೆಯಿಡುವ ಒಂದು ಕ್ರಮ, -- ಗತಿ: ""ಕಳಾಸ 
ಚಾಳೆಯ ಮಂಡಿ ಸೀರಣಂ ಹಜ್ಜೆಯಕ್ಕುಂ'' (ಮಂಗರಾ. ೪೮-೩೮). (4 ತಮಿ. ಚೀರಣಿ] 


ಅಧಿ 
ನೋ, 


(ಮುಂಬಯಿ. 6. ೩-೭೪). 


4 


ಪೊಗಲ್‌ ಸೀರಹಸ್ತಂ ಮೆಟೌದಂ (ಕಾಂತಿಪು ೪-೧೯). ಸಂ.) 

ಸೀರಾಂಗ (ನಾ). ನೇಗಿಲಿನ ಒಂದು ಭಾಗ; ಗುಳ. (ಸಂ. 

ಸೀರಾಯುಧ (ನಾ). ೧. ನೇಗಿಲು; ಹಲ: ಸೀರಾಯುಧದಿಂದಬ್ಬಿಯ ನೀರಂ 
ಬಲಭದ್ರನೆಯ್ದೆ ತಿರ್ದಿದೊಡೆ (ಮಹಾನೇ. ೧೬-೪೦). ೨. ನೇಗಿಲನ್ನು ಆಯುಧವಾಗಿ 
ಉಳ್ಳವನು; ಬಲರಾಮ: ಉಗ್ರಶಸ್ತ್ರತತಿಯಿಂ ಸೀರಾಯುಧಂ ಕಾದೆ (ಶಾಂತಿಪು. ೪-೩೬); 
ಸೀರಾಯುಧನುಂ ಗದಾಯುಧನುಮಾ ಕ್ಷಣದೊಳ್‌ ಇದು ದೇವದಾನವರ ಕೋಪ 


ದಿನುಣ್ಮಿದ ಕಿಚ್ಚು... ಎನುತ್ತೆ (ಮಹಾನೇ. ೧೬-೪೦). ಸಂ.) 
ಸೀರಾಸ್ತ್ರ (ನಾ). ಎ ಸೀರಾಯುಧ ೨: ಶರಂಗಳಂ ಮುಳಿದು ಕಡಿದುಂ ಸೀಳ್ದುಂ 
ನೇರ್ದುಂ ನಿಜಾಸ್ತದಿನೇಂ ಮನಂಗೊಳಿಸಿದನೊ ಸೀರಾಸ್ತ್ರಂ ನೋಲಸ್ಟಿಂದ್ರ 


ರುಂದ್ರಸಭಾಳಿಯಂ (ಶಾಂಶಿಪು. ೪-೨೪). [ಸಂ.] 

ಸೀರಿ (ನಾ). ಎ ಸೀರಾಯುಧ ೨ : ಸೀರಿ ಕೃತಕಾರ್ಯವಿಪರ್ಯಯಮಾದುದೆಂದು 
ಸುಸ್ಥಿರನದನಂತೆ ವಂಚಿಸುವ ಬುದ್ಧಿಯಿಂ (ನೇಮಿವು. ೬-೧೧೦); ಸೀರಿ ನಾರಾಯಣ 
ರೆಸಕಮನೇವೇಟ್ಲಪೆಂ (ಅನಂಪು. ೧೩-೧೫). [ಸಂ. ಸೀರಿನ್‌) 

ಸೀರಿಪ್ರಿಯೆ (ನಾ). ಒಂದು ಬಗೆಯ ಮದ್ಯ: "“ಸೀರಿಪ್ರಿಯೆ ಸೀಧು ಮದಿರ ಸುರೆ 
(ಯಿರೆ) ಕಳ್ಳುಂ'' (ವಸ್ತುಕೋ. ೯೨-೫). 1) 

ಸೀರಿಸು (ಕ್ರಿ). ಸೀರಣಿಗೆಯಿಂದ ಕೂದಲನ್ನು ಬಾಚಿ ಹೇನಿನ ಮೊಟ್ಟೆಗಳು 
ಹೋಗುವಂತೆ ಮಾಡು: ಆಕೆ ಮಗಳ ತಲೆಯನ್ನು ಸೀರಿಸಿದರು (ರೂಢಿ). 

(ಸೀರ್‌ 3- -ಇಸ್ಬು] 

ಸೀರು (ಕ್ರಿ). ೧. ಸೀರಣಿಗೆಯಿಂದ ಕೂದಲನ್ನು ಬಾಚಿ ಹೇನಿನ ಮೊಟ್ಟೆಗಳನ್ನು 
ತೆಗೆದುಹಾಕು: ಕೂತುಕೋ ಬಾ, ತಲೆ ಸೀರುತ್ತೇನೆ (ರೂ). ೨. (ಆಲಂ) ಒಟ್ಟು 
ಮಾಡಿಕೊಳ್ಳು: ಕಂಚು ಕಾಸು ಸೀರಿಕೊಂಡು ಕೆಂಚೇರೈವರು ಕೂಡಿಕೊಂಡು ಅರಸರ 


ಸೀರು ೮೫೭೦ ಹೀರ್ಪುಲ್‌ 


ಮಡದಿ ದುರಪತಿ ಕೂಡ ಸರಸದಿಂದ ಕರಿಯ ಬಂದೆ (ಲೋಕಗೀ. ೧೬೯). ೩. ಸೆಳೆದುಕೊಳ್ಳು: 
'ಸೀರುಂಡೆ' ಪರಾ. [ಆ ಸೀರ್‌! 

ಹೀರ್ಮು “ಸೀರ್‌' ನೋ. 

ಪೀರು "ಸೀಯ್ಕ' ನೋ. 

ಸೀರ್ಕು (ನಾ). ಭವಿಷ್ಯ (?) : ಅವರು ಜ್ಯೋತಿಷಿಗಳನ್ನು, ಕಣಿ ಹೇಳುವವರನ್ನು ಅಂದರೆ 
ಒಟ್ಟಾರೆ "ಸೀರು ಹೇಳುವವರನ್ನು' ಕರೆದುಕೊಂಡು ಬರುತ್ತಾರೆ (ಗಂಗಾಮ ೧೦). (% 

ಸೀರುಂಡೆ (ನಾ). ಕೊಳ್ಳೆ ಹೊಡೆದ ವಸ್ತು; ಲೂಟಿ; ಸೂರೆ: ಪ್ರಸಾದವಿನಿಯೋಗ 
ಹೊಡೆದಾಟದ ತನಕಾ ಸಾಗಿ ಮಾಮೂಲಿನಂತೆ ಸಿಕ್ಕವರಿಗೆ ಸೀರುಂಡೆ ಆಗಿ ಜಗಳದಲ್ಲಿ 
ಕೊನೆಗೊಂಡಿತು (ವೈದ್ಯವ. ೭೯); ನನ್ನ ಸಾಮಾನುಗಳೂ ಸಿಕ್ಕವರ ಸೀರುಂಡೆಯಾದುವು 
(ಪ್ರವಾ ॥, ೧೦೬). (ಸೀರು, + ಉಂಡೆ] 

ಸೀರುಂಬುಳಾಡು "ಸೀಲುಂಬುಳಾಡು' ನೋ. 

ಸೀರುಡಿಕೆ "ಸೀರೇಉಡುಕೆ' ನೋ. 

ಹೀರುಮಣ್ಣು "ಸೀಲುಮಣ್ಣು' ನೋ. 

ಸೀರುಮಣ್ಣುಗೊಡು "ಸೀಲುಮಣ್ಣುಗೊಡು' ನೋ. 

ಪೀರೆ (ನಾ). ೧. ಬಟ್ಟೆ; ವಸ್ತ್ರ: ಸಾದುಗೆತ್ತು ಬಗೆಯಾದವನಾನೋಡಲಟ್ಟಿದೆ 
ನಾದಮಾನುಮಟೌಮಾನಸನಾಗದೆ ಮಾಳದೊಳ್‌ ಮೋದದಾನುಡುವ ಸೀಡೆಗಮೆನ್ನನ 
ದಿರ್ಪಿ ಬಾರದೆ ಪೋದೆಡೆಯೊಳೆ ತಣೆದಾನವನೆಂದಪಂ (ಕವರಾ. ೧-೧೨೮); ಅಯ್ಕಾ 
ಎನಗುಡಲಿಲ್ಲೇನುಪೊಂದು ದಮ್ಮಕ್ಕಾದೊಡಂ ಸೀರೆಯಂ ಕೊಂಡೀಯಿಂ (ವಡ್ಡಾರಾ. 
೬೭-೧೧); ವಿಲಸಿತದುಕೂಲವಸ್ಥಂಗಳನಲ್ಲದೆ ಪೆಅವು ಸೀರೆಗಳನುಟ್ಟಲ್‌ಯಂ 
(ಸುಕುಮು. ೧೦-೧೦೪); ಊರ ಸೀರೆಗೆ ಅಸಗ ತಡಬಡಗೊಂಬಂತೆ . . . ನಿಮ್ಮನಟ್‌ಯದ 
ಕಾರಣ ಕೆಮ್ಮನೆ ಕೆಟ್ಟೆನಯ್ಮಾ (ಮಹಾದೇ ಬ. ೧೯-೩೧). ೨. ಹೆಂಗಸರು ಉಡುವ 
ಬಟ್ಟೆ; ಸಾಲೆ: ಬೆಸಕೆಯ್ದ ಪೆಂಡಿರ ಮೊಲೆಗಳಂ ಸೀರೆಯಿಂ ಕಟ್ಟಿಸಿ ಕೂಸುಗಳಂ 
ಮೊಲೆಯುಣಲೀಯದೆ ಬೆಸಕೆಯ್ಬುಗುಂ (ವಡ್ಡಾರಾ. ೧೭೦-೧೨); ತಳಿರ್ಗಳ ಸೀರೆಯುಟ್ಟು 
ಗುರುಗಂಜಿಯ ಹಾರಮನಾಂತು (ಗಿರಿಕ. ೧-೧೨೬); ಹರಹರಾಯೆನುತಾಗ ಸೀರೆಯ ಸೆಜಗ 
ಹಣಿದಿತ್ತಳು ನೃಪಾಲಗೆ (ನಳಟ. ೫-೬); ವಸ್ತ್ರ ಎಂಬರ್ಥದಲ್ಲಿರುವ "ಚೀರ' ಎಂಬ 
ಸಂಸ್ಕೃತಶಬ್ದವು ಸೀರೆ ಎಂದು ತದ್ಭವವಾಗಿ ಹೆಂಗುಸರು ಮಾತ್ರ ಉಡುವ ವಸ್ತ್ರವೆನಿಸಿದೆ 
(ಸಂಶೋಧ. ೮೯). ೩. ನಾರುಮಡಿ; ವಲ್ಕಲ: ಬಾರದಿರನಾ ಭರತಂ . . . 
ತಂದೆಯ ಭಾರವನ್ನಬರೀ ಸುಮಂತ್ರನ ಸಾರಲೆಂದಾ ಸೀರೆಯನು ಸೆಳೆದುಟ್ಟ 
ನೊಲವಿನಲಿ (ತೊರರಾ. ೨-೩-೩೧). (ದೇ. ತಮಿ. ಚೀರೈ, ಚೀಲ್ಕೆ; ಮಲ. ಚೀಲ, ಶೀಲ; 
ತುಳು. ಸೀರೆ, ಶೀರೆ; ತೆಲು. ಚೀರ./ ಹಿಂ. ಮರಾ. ಚೀರ.!/ ಪ್ರಾ. ಚೀರ./ ಸಂ. ಚೀರ] 

ಪೀರೆ, ಸೀರ್ದ (ನಾ). ೧. ಒಂದು ಬಗೆಯ ಮರ: ಸಿರಿಸಂ ಸೀರೆ ಬೆಳಲ್ಲವಂಗ 
ಮೆಲವಂ (ಕಾವ್ಮಸಾ. ೧೦೪೦ ಶೂದ್ರಕ); ಆ ಸರಸಿಜಭವನೀಕೆಯ ಕೇಶಕ್ಕೊಲಿದೀಯೆ 
ತಮ್ಮ ಚೆಲ್ವಂ ಮುನಿದೀ ದೇಶದೊಳಿರಲೊಲ್ಲದೆ ಮಲೆಹೇಶದೊಳಿಂತಪ್ಪುವಂಜಿ ಸೀರೆಯ 
ತರುಗಳ್‌ (ಧರ್ಮಾಮೃ. ೨-೧೬೯); ಓರಂತೆ ತಾಳ ತೆಂಗಿನ ಸೀರೆಯ ಕಳ್ಗೆಳ್‌ ಕಳರ್ಚಿ 
ನಿತ್ಕಗ್ರಹಮಂ ಪಾರಯ್ಸೆ ಕುಣಿದರರೆಬರ್‌ ಭೋರೆನೆ ಕೆಯ್ದಲ್‌ಯೆ ಅಂಜೆವಜ್‌ಯೆನೆ 
ವನದೂಳ್‌ («ನಸ್ಪಪು. ೫-೯೮). ೨. ತೆಂಗಿನಮರದಲ್ಲಿ ಮಟ್ಟೆಯನ್ನು 
ಸುತ್ತಿಕೊಂಡಿರುವ ನಾರಿನಂತಹ ಹೊದಿಕೆ; ಸೀಬು: ತೆಂಗಿನ ಮರದ ಸೀರೆಯನ್ನು 
ಕೆಲವರು ಉರುವಲಿನಂತೆ ಉಪಯೋಗಿಸುತ್ತಾರೆ (ರೂಢಿ). ೩. ಒಂದು ಬಗೆಯ 
ಮದ್ಕ: ""ಮೈರೇಯಮಾಸವಂ ಮಧು ಮಾಧವಂ ಸೀಧು ಸೀರೆ ಸುರೆ ಕಳ್ಳೆನಿಕ್ಕುಂ'' 
(ಮಂಗರಾ. ೬೫-೮). ಸೀರ: ೧. ಮಾವರವಾವು ಸೀರ ನಾರಂಗ ಲವಂಗ . . 
ಮಾತುಳುಂಗಂ ಭೂಜಂಗಳ್‌ (ಸೌ XV. ೫೭-೫೮; 1164). 

!ದೇ. ॥ ಕೋಲಾ. ಸಿರೆ, ಚೀರೆ; ನಾಯ್ಕಿ. ಶೀರೆ; ಪರ್ಜಿ. ಸೀರ್‌] 

ಸೀರ್ಮೆ (ನಾ). ನೇಗಿಲು; ಹಲ: ಮಗನನೆತ್ತಿ ಪುಳಕಾಂಕುರಮಂ ಮೈಗಗ್ಗಳಿಸದ 
ಕಾಂತೆಯ ಕೈಗಮದೇಂ ಭೇದಮುಂಟೆ ಸೀರೆಯ ಕೈಗಂ (ಮಲ್ಲಿಪು. ೩-೧೧೫). ಸಂ. ಸೀರ] 

ಪೀರೆಉಡುಕೆ, .ಸೀರುಡಿಕೆ (ನಾ). ಸೀರೆಯನ್ನು ಕೊಡುವುದರ ಮೂಲಕ 
ಮಾಡಿಕೊಳ್ಳುವ ಪುನರ್ವಿವಾಹ; ಉಡುಕೆ: ತಮ್ಮ ಜಾತಿಯಲ್ಲಿ ಮೊದಲಿನ 


ಅ 
i 


ಟಾ 


ಗಂಡ ಸತ್ತ ಮೇಲೆ "ಸೀರೆಉಡುಕೆ' ಎಂದು ಮಾಡಿ ಬೇರೆಯೋರ್ವನಿಗೆ ಕೊಡು 
ವುದಿಲ್ಲವೆ? (ಬೆಂದಜೀ. ೮೬). ಸೀರುಡಿಕೆ: ಒಂಟಿಬಾಳು ಸಾಕಾಗಿದ್ದ ಇಬ್ಬರೂ ಜಂಟಿಬಾಳಿಗೆ 
ಒಪ್ಪಿ "ಸೀರುಡಿಕೆ' ಮಾಡಿಕೊಂಡರು (ಮಲೆವು. ೬). [ಸೀರೆ * ಉಡುಕೆ; 


। ಸೀರೆಗಳ್ಳ (ನಾ). ಬಟ್ಟೆಯನ್ನು ಕದಿಯುವವನು: ""ಪಾಟಚ್ಚರಃ, ಪಟಚ್ಚಾರ: - ಈ 


೨ ಸೀರೆಗಳ್ಳಂ'' (ಹಲಾಯು. ೫೬-೧೮೫). (ಸೀರೆ, + ಕಳ್ಳ) 

ಸೀರೆರೋಗ (ನಾ). ಹೆಚ್ಚು ಯತುಸ್ರಾವವಾಗುವ ಒಂದು ಬಗೆಯ ರೋಗ: 
(8). (ಸೀರೆ, 3- ರೋಗ। 

ಸೀರೆವರದ (ನಾ). ಬಟ್ಟೆಯ ವ್ಯಾಪಾರಿ; ಜವಳಿವ್ಮಾಪಾರಿ: “"ದೂಸಿಗನೆನಲ್‌ 
ಸೀರೆವರದಂಗೆ ನಾಮಂ'' (ಕಬ್ಬಕ್ಕಿ ೩೪); ಮಿಗೆ ಬೆಲೆಯೇಟ್‌ದ . . . ಬಟ್ಟೆಯ 
ಮಬ್‌ಗೆಗಳಿಂ ಸೋಲಿಪುವು ಸೀರೆವರದರ ಪಸರಂ (ಕಬ್ಬಕಾ. ೩೮). [ಸೀರೆ 4 ಪರದ] 

ಸೀರ್ಕರಡಿ (ನಾ). ಜಗಳವಾಡಲು ಸಿದ್ದವಾಗಿರುವ ಕರಡಿ; ಭಯಂಕರವಾದ 
ಕರಡಿ: ಪೋದ ಮಾರಿಯನ್ನಳೆ ಮನೆದೊಟ್ಟು ಸೀರ್ಕರಡಿಯನ್ನಳೆ ನಾದುನಿ 
(ಪಂಪಧಾ. ೪-೯೮); ತರುಣಿಯರೆಂಬ ಪೆರ್ಬುಲಿಗಳಂ ಹರಿಣಾಕ್ಷಿಯರೆಂಬ ಕ್ರೂರ 
ಸೀರ್ಕರಡಿಗಳಂ . . . ಸ್ಮರಶರದಿಂದೆ ಮೆಯ್ಮಲ್‌ಯದೊಯ್ಮನೆ ಪೊರ್ದಿದರಪ್ಪೊಡೆ 
(ಧರ್ಮಾಮೃ. ೭-೧೫೪); ಅರ್ಕಾಂಶುಗೆ ಹುಗಲಿಲ್ಲದೆ ಸೀರ್ಕರಡಿಯ ಕಡುಪಿನಂದದಡವಿಯ 
ತಮಮಂ ಮಾರ್ಕೊಂಡು ಸುಟ್‌ವ ಕಾಡೆಳವೆರ್ಕಿನ ಕಣೆ ನಡೆವ ಸೊಡಗರ್ಗಳಿನೆ 
ಜಲಜಲಿಕುಂ (ಅರ್ಥನೇ. ೫-೮೧). [ಆ ಸೀಜ್ಕು* ಕರಡಿ] 

ಸೀರ್ಣ (ನಾ). ಕೃಶ; ಬಡಕಲು: ಜೀರ್ಣವಾದ, ಸೀರ್ಣವಾದ ದೇಹವನ್ನು 
ದೇಹಸ್ಮನಾದ ಆತ್ಮನು ತ್ಮಜಿಸಿ ನವದೇಹಧಾರಿಯಾಗಿ ಹುಟ್ಟುತ್ತಾನೆ (ಭಾರದ. ೧೧೪). 

[ಆ ಸಂ. ಶೀರ್ಣ] 

ಸೀರ್ಣಿ (ನಾ). ಒಂದು ಬಗೆಯ ಸಿಹಿಪದಾರ್ಥ: ಪರಿಪಾಕದಡಿಗೆಯಿಂ ಗೈದ 

ಲಡ್ಡಿಗೆ ಬತಾಸಂ ಸೀರ್ಣಿ ಸಹಿತ ಸೀಯಾವಳಿಗಳಂ ಕೊಡುತ (ನವಮೋ. ೧೭-೬೧). 
[ಇ- ತಮಿ. ಚೀರಣಿ] 

ಸೀರ್ದುಪ್ಪುಲ್‌ (ನಾ). ಸಣ್ಣ ಕೂದಲು: ಬರಿಯ ಸೀರ್ದುಪ್ಪುಟ ಬಂಬಲ್ಲಳನುಗುರಿಂ 

ಪಕ್ಕಿ ಬಿಸಿಲ್ಲಾದುದದೊಂದು ಮರದ ಕೋಡೊಳ್‌ ಕೋಡಂ (ಜಗವಿ. ೧೪-೧೧). 
[ಸೀರ್‌ + ತುಪ್ಪುಬ್‌] 

ಸೀರ್ನಾಯ್‌ (ನಾ). ಒಂದು ಬಗೆಯ ಭಯಂಕರವಾದ ನಾಯಿ: ಪಾಪಂಗಳಂ 
ಗೆಯ್ದವರಾನೆಯುಂ ಸಿಂಹಮುಂ . . . ತೋಳನುಂ ಸೀ(ಪಾಕಾಂ. ನೀ]ರ್ನಾಯುಂ . . . 
ಆಗಿ ತಿರಿಕಗತಿಯೊಳ್‌ ಪುಟ್ಟಿ (ವಡ್ಡಾರಾ. ೯೭-೪); ದುರ್ಜನನಂತೆ ಕವಿವ ಸೀರ್ನಾಯ್ಲ್ಗಳಿಂ 
. . . ಅದ್ಭುತಮಪ್ಪ ಭೀಮವನಮೆಂಬ ಪೇರಡವಿಯೊಳಗೆ ಪೊಕ್ಕು (ಧರ್ಮುಮೃ. 
೧೬-೧೦೦): ಒಂದರಣ್ಮದೊಳ್‌ ಸೀ!ಪಾಲಾಂ.ನೀ]ರ್ನಾಯಾಗಿ ಪುಟ್ಟಿ ಕಾಲ್ಗಿಚ್ಚಿಂ ಬೆಂದು 
(ಪುಣ್ಕಾಸ್ರ. ೮-೩೦ ವ). [ಸೀಯ 4- ನಾಯ್‌) 

ಸೀರ್ಪಡಿಸು (ಕ್ರಿ). ಕಿರಿಚುತ್ತಾ ಒದ್ದಾಡು, -- ಚಡಪಡಿಸು: ಇಡೆ ಕಾಲಂ ಬಲಿ 
ಸಿಲ್ಕಿ ಪಲ್ಕಿರಿದು ಕಣ್ಬೋತಂದು ಸುಯ್ಗೆಟ್ಟು ಸೀರ್ಪಡಿಸುತ್ತಿರ್ದ ಧರಾಮರರ್‌ ನಡುಗೆ 
(ನೇಮಿಪು. ೫-೨೪). [ಆ ಸೀಲು 4 ಪಡಿಸು) 

ಸೀರ್ಪನಿ "ಸೀರ್ವನಿ' ನೋ. 

ಸೀರ್ಪನಿವಡಪ, ಸೀರ್ಪನಿವಡಹ (ನಾ). ತುಂತುರುಮಳೆ; ಸೋನೆಮಳೆ: 
ಜನವನಿತುಂ . . . ಮರವಟ್ಟಿರಲೈೆ ಸೀರ್ಪನಿವಡಪಂ ಪೊದಟ್ಟು ಮಸಗಿತ್ತು ತುಷಾರದ 
ತುಂತುಣಿಬಿನಂ (ಕುಸುಮಾ. ೬-೩೭). ಸೀರ್ಪನಿವಡಹ: ಸೀರ್ಪನಿವಡಹಂ ಪೊದಲ್ದು 
ಮಸಗಿತ್ತು ತುಷಾರದ ತುಂತುಅಿಂಬಿನಂ (ಶಾಂತೀಶ್ವ. ೧೨-೫೯). 

[ಸೀರ್ಪನಿ (ಆ ಸೀರ್ವನಿ) 4 ಬಡಪ। 

ಸೀರ್ಪನಿವಡಹ "ಸೀರ್ಪನಿವಡಪ' ನೋ. 

ಸೀರ್ಪುಲ್‌ (ನಾ). ಸಣ್ಣ ಹುಲ್ಲುಕಡ್ಡಿ: ಮೂಲೋಕಮಂ ಯಾವನಚತುರತರಾ 
ಪಾಂಗದಿಂದೊಂದು ಸೀರ್ಪುಲ್ಲೆಸೆವನ್ನಂ ಮಾಡುತಂಗಪ್ರಭೆಯೊಳಖಿಲಕಾಂತಾರಮಂ 
ಕೂಡೆ ತೇಂಕಾಡಿಸುತಂ (ಕಾದಂಉ. ೫೪೭); ದಶದಶಗ್ರೀವರಾತಂಗೊಂದು ಸೀಪ್ಪಲ್ಲೆ ಸಾಟಿ, 
ಶತಕೋಟಿಬಲಶಾಲಿ ವಾಲಿಗೆ ಕಣಾ! (ಶ್ರೀರಾಮಾ. ೨೯೬-೩೦೬). [ಸೀರ್‌ + ಪುಲ್‌] 


ಸೀರ್ಪೆ ೮೫೭೧ ಸೀವನ್ನಿ 


ಸೀರ್ಪೆ (ನಾ). ಕಿರಿಚಾಟ; ಚೀರಾಟ: ಉಲಿವ ಕಲಿಭಟರುಗಳ ಬೊಬ್ಬೆಯಿಂ ಸರ್ವ್ವಬಾಧಾಪರಿಹಾರಮಾಗಿ ಬಿಟ್ಟ ಮತ್ತರ್ನೂಅಯ್ತತ್ತು (ಸೌಇಇ. ೫%. ೧೮-೩೬; 980); 
ಸೀರ್ಪೆಯಿಂ . . . ಬ್ರಹ್ಮಾಂಡಗಳು ಬಿರಿದುವಾಗ (ತುರಂಗ. ೫೦-೪೭). ತಮ್ಮ ಸೀವಟದ ವೊಲದೊಳಂಕೇಶ್ವರದ ಗಡಿಂಬದಲಿ (ಕಣ. ೪. ೫೨-೪೦: 1087); 
I< ಸೀಲು, *- -ಪೆ] ತನ್ನರಸುತನಕ್ಕೆ ಸೀವಟಮೆನಲ್‌ ಸಲೆ ಸಲ್ಪಜುವತ್ತಮತ್ತರುರ್ವ್ವರೆಯನುದಾರಿ ರಾಯರಸಂ 

ಸೀರ್ಮಿಡಿ (ನಾ). ಚಿಕ್ಕ ಕಾಯಿ; ಸಣ್ಣ ಮಿಡಿ: ಸೀರ್ಮಿಡಿಗಳಿರದಾ ಬಳಲ್ಮಿಡಿಗಳಲ್ಲಿ «೬ « ಬಿಟ್ಟಂ (ಹೌ. ೫೪, ೨೧೪-೫೩: 1199). ೨. ಒಬ್ಬನ ಅಧಿಕಾರಕ್ಕೆ ಒಳಪಟ್ಟ 
, ೬. ತನಿವಣ್ಣೊಳಿಮ್ಮಾವೆಸೆದುದು (ವೀಶೈಪು. ೨-೩-೧೫). (ಸೀರ್‌ 4 ಮಿಡ್ಮಿ! | 5, ಭೂಮಿ.--ಸ್ಟಾಮ್ಮಕ್ಕೆ ಒಳಪಟ್ಟಿರುವ ಕ್ಷೇತ್ರ: ಸಂಕ್ರಮಣದಂದು ತಮ್ಮ ಸೀವಟಂ 


ಹೀರ್ಮಾನ್‌ (ನಾ). ಚಿಕ್ಕ ಮಾನು; ಸಣ್ಣಮಾನು: ಪಲವಕ್ಕಿಗಳ ಮೊತ್ತ 
ತುತ್ತಲೆಂದು ಸಿಡಿದ ಸೀರ್ಮಿನ್ಗಳಿಂ (ಚಿಕವಂ. ೪-೧); ಅಂಚೆವಿಂಡುಗಳ ಬಾಯ್ಗಳಿನೊಕ್ಕಮೃತ 


| ಇಟ್ಟಗೆಯಲು (ಬೊಂಕಶಾ. ೧೯೨ ಇ. ರಾಣಿಬೆನ್ನೂರ್‌.೨೯-೯;991);ಕಂಚರಸಂ ತನ್ನ ಸೀವಟದೊಳಗೆ 
| ಧರ್ಮ್ಮಾನುರಾಗಚಿತ್ತಂ ಸಹಿರಣ್ಮಪೂರ್ವ್ವಕಂ ಕುಡೆ (ಎಇ ೫೪೬ ಕಗ-೨೨:; 1053). 
ಧಾರಾಸಾರಶೀಕರಂಗಳಂ ಸೀರ್ಮಾನ್ನೆತ್ತು (ಚಂದ್ರಮ್ಮ. ೧-೯೦ ವ. (ಸೀರ್‌ *- ಮಾನ್ಸ್‌] | ೩. ಕ್ಷೇತ್ರ; ಭೂಮಿ: ಗ್ರಾಮೇ ಮುಳುಗುನ್ಹಾಖ್ಯೇ ಸೀವಟೇ ಪಡ್ನಿವರ್ತ್ತನಂ 
ಸೀರ್ಮುತ್ತು (ನಾ). ಚಿಕ್ಕಮುತ್ತು; ಸಣ್ಣಮುತ್ತು: ಬೆಳಗಪ್ಪ ಜಾವದಯ್ಕಿಲ್‌ (ಸೌಇಇ. ೫%.೧೩-೧:೩75); ಕಾರೆಯಬಾಗುನಾಮಧೇಯಸ್ಕ ಸೀವಟೇ ದ್ವಾದಶನಿವರ್ತ್ತನಂ 
ಕೊಳೆ ಶೀತಕ್ಕಾಜದಳ್ಳಿ ತೊಟ್ಟಿರ್ದ ಧರಾತಳಮೆಂಬ ಪೆಣ್ಣ ಪೊಸಕಂಚುಳಿಕೆಯ ಸೀರ್ಮುತ್ತಿ sol ಸರ್ವ್ವನಮಶ್ಮಂ ದತ್ತಂ (ಸೌಇಇ. ೫೬. ೬೧-೨೧; 10987); ಯಿದಕ್ಕೆ ಸೀಮೆ ತೆಂಕಲು 
ನಂದಮಾದವು ಪನಿಗಳ್‌ (ಕಾವ್ಠಸಾ. ೬೯೪ ಶೂದ್ರಕ); ಸಿಡಿವ ಸೀ(ಪಾಠಾಂ. ನೀ] ಸಂಕರಬಸದಿಯ ಪೊಲಂ ಮೇರೆ ಮೂಣಯಂದೆ!ರೆ]ಯೊಳಂ ಸೀವಟಂ ಸೀಮೆ (ಸಾಇಇ.. 
ರ್ಮುತ್ತುಗಳೊ ತಡೆಯದೆ ವಿಚಾರಿಸೆನೆ ತಾರಾಳಿಯೆಸೆದುವು (ಹಚಕಾ. ೩-೮೯). xx. ೯೯-೪:1128). ೪. (ಆಲಂ) ಸೀಮೆ; ಮೇರೆ ಕಾರವರಾಯನು ... ಭಂಗದ 
(ನೀರ್‌ *- ಮುತ್ತು! ಭಾರಣೆಯ ಬಿಸುಸುಯ್ದ ಸೂಚೆಯ ಸೈರಣೆಯ ಸೀವಟದ ಸಿರಿಮಂಚದಲಿ ಪವಡಿಸಿದ 

ಸೀರ್ವನಿ, ಸೀರ್ಪನಿ (ನಾ). ಸಣ್ಣ ಹನಿ; ತುಂತುರು: ತುಜುಂಗಿ ತೂಜ್‌ ಸಿಡಿವ | | (ಕುವ್ಮಾಸಣ೨-೨). ಹೀವಟ : ೧. ಶ್ರೀಮನ್ಮಹಾಮಂಡಳೇಶ್ವರಂ ಬನ್ನರಸರುಂ ಗ ೫೬x 


ಸೀರ್ವ(ಪಾಕಾಂ. ರ್ಪ)ನಿ ಕಡುಬೆಡಂಗುವಡೆಯೆ (ರಾಜಶೇ ೨-5 ವ). ಸೀರ್ಪನಿ: ಕೊಳದ |15) ತಮ್ಮ ಷೀವಟ ತಾವಸವಳ್ಳಿಯ ಹೊಲದೊಳಗೆ . . . ಹಂನಿಮತ್ತರು ಕೆಯ್ಕಂ ಸರ್ವ್ವ 
ತಡಿಯಲ್ಲಿ ಸೀರ್ಪನಿಗಳ ತುಜುಗಲನುಗುಲ್ಬಿ ಚಂದ್ರಕಾಂತದ ಶಿಲೆಯೊಳ್‌ . . . ಬಾಧಾಪರಿಹಾರಂ ಸರ್ವ್ರನಮಸ್ಕವಾಗಿ ಬಿಟ್ಟರು (ಕ. ೫. ೨೪-೩೯: 1167). ಸಿವಟ: 
ಎಸಬ ಪಸೆಯ ಮೇಲೊಟಗಿರ್ದಂ (ಕಾದಂಪೂ. ೯೦೫); ಪರಿವ ತೊಲ್‌ಗಾಲ್ಲಳ ೨. ಜಲನಿಧಿಪರಿವೇಷ್ಟಿತಭೂವಳಯದೊಳೊಪ್ಪುತ್ತಮಿಪ್ಪ ಕು(0)ನ್ತಳಧಾತ್ರೀಲಲನೆಗೆ 
ಸೀರ್ಪನಿಗಳನೀಂಟಿಯುಂ (ಕಬ್ಬಕಾ. ೫9); ಬಡಬಶಿಖ ನೆಯ್ಕ ಸೀರ್ಪನಿಗಡಣದಿ | ಕೈಯಿಗಂನಡಿಯೆನೆ ಪುಲಿಗೆಚೆನಾಡೊಳೆಸರುಮಾ ಸಿವಟ(ಮ್‌] (ಸಾಇಇ. ೫1 ಸ 
ತಣಿದಪುದೆ (ವೃಷವಿ. ೫-೬೬). (ಸೀರ್‌ * ಪನ್ನಿ] ೧೬೮-೧೨; 1127). ಸೀವಟ್ಟ : ೨. ಅಲ್ಲಿಂ ಪಡುವಲು ಸೀವಟ್ಟದ ಸನ್ನಿನೊಳು ನೈರಿತಿಯ 
ಸೀಲ, ಸೀಳ (ನಾ). ನಡತೆ; ನಡವಳಿಕೆ: ಮಣಿಸುತ ಲೋಕವ ತೇತೈತೈಯೆನೆ ಕುಣಿಸಿ |20] ಗುಡ್ಡೆ ಅಲ್ಲಿಂ ಬಡಗಲು ಸೀವಟ್ಟದ ತದ್ದರಪೊಲದ ಸಂದಿನಲು ವಾಯವ್ಯದ 
ಸೀಲವ ಪಜ್‌ವಡಿಸಿ ಮುನಿಜನವನು ಮೂರ್ಛೆಗೊಳಿಸಿ ಮಾಯವ ಮಾಬಟ್ಟ ವನಿತೆಯ ಗುಡ್ಡೆ (ಹೌ. ೫೪ , ೧೮-೩೯; 980). (7) 
ರ್ಗೆಳಸದರ್ಗೆಣೆಯೇ (ಕವಚ. 111, ೧೩೮ ಬೆಳ್ಗೊಳದ ಗೊಮ್ಮಟೇಶ್ವರಚರಿತೆ). ಸೀಳೆ: ಚದುರ | | ಸೀವಟಗೇರಿ (ನಾ). ಒಬ್ಬನ ಸ್ವಾಮ್ಮಕ್ಕೆ ಸೇರಿದ ಕೇರಿ: ದೇವರ ಭೋಗದ 
ಪಾಲ್‌ಯ ಸೀಳದ ಪೆಂಪಿಂದಾ ಸತಿಗಾರ್‌ ದೊರೆ ಧಾತ್ರಿಯೊಳ್‌ (ಕಾವ್ಮಾಮ ೧೭೪). ಸೂಳೆಯರ್ಗ್ಸೆ ದೇಗುಲದಿಂ ಮಾ * ಲು ಬಿಟ್ಟಿ. . . ಪಡಂಗಿಲೆಯ ಪಡುವಲೂರಿಂ 
[« ಸಂ. ಶೀಲ) ಪೊಜಗಣ ಸೀವಟಗೇರಿಯ ಸೀಮೆ (ಕಇ ೪. ೫೨-೪೭: 1087). (ಸೀವಟ “- ಕೇರಿ) 


ಸೀಲಗುಣ (ನಾ). ಒಳ್ಳೆಯ ನಡತೆ; ಸದಾಚಾರ: ಆ ಯತಿಯ ತನೂಭವನಂದಾ |25| ಸೀವಟ್ಟ "ಸೀವಟ' ನೋ. 
ಯತಿಯಿಂ ಸೀಲಗುಣವ ಪಾಲಿಸುತಿರ್ದ್ದ೦ (ಕಇ. 1. ೪೧-೨೦; 14177). [ ಸಂ.ಶೀಲಗುಣ] ಸೀವಟ್ಟಣ (ನಾ). ಮಲ್ಲಯುದ್ಧದ ಒಂದು ವರಸೆ: ಆನಾಳ್ದುದೆ ಕತ್ತರಂ ಕರವಡಂ 
ಸೀಲವಂತೆ (ನಾ). ಒಳ್ಳೆಯ ನಡತೆಯುಳ್ಳವಳು; ಶೀಲವಂತೆ : ಬೈರಪನಾಯಕರು ಸೀವಟ್ಟಣಂ ಡೊಕ್ಕರಂ ಪಸರಂ ಸಂದಣುವಟ್ಟಿ ಪೊಟ್ಟು ಮುಹಡಂ ಚೌವಟ್ಟಿ 


ಪುಣ್ಮಸ್ತ್ರೀ ಚೆನಾಜಿಅಂಮ ಸೀಲವಂತ್ತೆ ಬೋಇನಾಯಕರಿಗೆ ಕೊಟ್ಟ ಸೀಲವಂತ್ತಪುರ ಪಿಟ್ಟಾಳಸಂ ಎಂದು ಮಲ್ಲವಾತುಮಂ ನುಡಿದು (ಬಾಧಪು ೧೬-೧೯). 1] 
(ಎಕ. 7೧/1, ಚಿಕ್ಕನಾ. ೪೬-೭; ಸು. 18ನೆಯ ಶತ). [ಸೀಲ 3- - ವಂತ *--ಎ್ಯ]) ಸೀವನ (ನಾ). ೧. ಬಟ್ಟೆ ಹೊಲಿಯುವುದು: ""ಸ್ಕೂತಿ ಸೀವನೆಂ'' (ವಸ್ತುಕೋ. 
ಸೀಲಾಗಿಡ (ನಾ). ಒಂದು ಬಗೆಯ ಸಸ್ಮ: ಬಟ್ಟೆಹರಕುಗಿಡ, ಸೀಲಾಗಿಡ |3| ೧೧೪-೨೨). ೨. ಹೊಲಿಗೆ. (ಸಂ. 
(ಮೈಜಗಿ. ೭೪-೧೫೦೯). (ಸೀಲ್ಮಾ *- ಗಿಡ ( ಗಿಡು)] ಸೀವನಿ (ನಾ). ಸೂಜಿ. (ಸಂ. ಸೀವನೀ। 
ಸೀಲು (ನಾ). ಮುದ್ರೆ; ಮೊಹರು: ಸೀಲಾಗಿದ್ದ ಡಬ್ಬಗಳನ್ನು ಕೆಲವರು ಕಲ್ಲಿನಿಂದಲೇ | | ಸೀವನೆ "ಸೀವನ್ನಿ' ನೋ. 
ಕುಟ್ಟಿ ತೆಗೆದುಬಿಟ್ಟರು (ಗೋಪುರ. ೪೩). ಸೀವನ್ನಿ, ಶಿವನಿ, ಶಿವನ್ನಿ, ಸಿವನ್ನಿ, ಸೀವನೆ (ನಾ). ೧. ಒಂದು ಬಗೆಯ 
ಸೀಲು ಮಾಡು - ಮೊಹರು ಮಾಡು: ಸೀಲುಮಾಡಿದ ಹಾಗೆ ಕಣ್ಣು ಮರ; ತೇಗ: ಕುಟಜಂ ಕಬ್ಬನ್ನಿ ಸೀವನ್ನಿ ತುಂಬುರುಹಂ (ಕಾವ್ಯಸಾ. ೧೦೪೦ ಶೂದ್ರಕ). 
ಮುಚ್ಚಿರುವಳು (ಚಂದ್ರವೀ. ೧೧-೪೪). |ಇ-- ಇಂ. Seal] 351 ೨. ಒಂದು ಬಗೆಯ ಔಷಧೀಸಸ್ಮ: ತದಾಸ್ಕಮನೆ ಬಿಲ್ವಂ ತಗ್ಗಿ ಸೀವನ್ನಿ 
ಹೀಲೆ "ಸೇಲೆ' ನೋ. ಪಾದರಿಯಾವುಂಡಗೆಯೇಬವಂ ತೆಗಪಿ ಸೇಕಂಗೆಯ್ಕೆ ಮಾಣ್ಣುಂ ಕಫ೦ (ಲೋಕೋಪ. 
ಸೀವ (ನಾ). ಒಂದು ಪಂಗಡದ ಹೆಸರು (7): ಗೋವರ್ದನಂ ೯-೨೨೫);ಗಿರಿಕನ್ನೆಯ ಸೀವನ್ನಿಯ ಯೆರಡುಂ ಗುಳ್ಳಂಗಳೆಸೆವಪಾಮಾರ್ಗದ ಬೇರ್ವೆರಸಿದ 
ಗೋವರ್ಧನಗಿರಿಯನೆತ್ತುವಂತೆತ್ತಿ ಗೋಕುಳಮಂ ಕಾದುದಂ ಕಂಡು ಗೋವರುಂ ನೀಲಿಯುಮೊಂದಾಗಿರೆ . . . ಪರಿಮರ್ದಿಸಿ (ಖಮಧ ೧೩-೩೯); ಸೀವನ್ನಿಯ ಬೇರು, 
ಸೀವರುಂ ಜಕ್ಕರುಂ ಮಕ್ಕಳುಂ ಮಲಟ್‌ಗಳುಂ ಬೆಕ್ಕಸಂಬಟ್ಟು (ಅರ್ಧನೇ. ೮-೧೬ ವ). (7) | ಬೇವಿನ ಬೀಜ... ಆಲದ ಹಣ್ಣು ಇವಿಷ್ಟನು ನೀರಿಂದ ಅರದುಪಾನಲೇಪನಂಗಳಮಾಡಿಸಲು 
ಸೀವಟ್ಮ (ನಾ). ಹಣ್ಣುಗಳನ್ನು ಸೇರಿಸಿ ಮಾಡುವ ಮಿಶ್ರಣ: ಅರಸ ಬಂದನು (ಅ ಮನುಷ್ಯರ ಹಲ್ಲ ವಿಷ ಶಮನವಹುದು(ವೃಡ್ಮಸಾ. ॥. ೨೨೩). ಶಿವನಿ : ೧. "“ಶ್ರೀಪರ್ಣಿಕಾ 
. - * ಮಡದಿ ಸಕಲನಿಯೋಗಿಜನ ಸಹಿತ ಸರಸಿ ನೆಚೆಯವು ಸ್ನಾನಪಾನಕೆ ತರು ೬ ೬ ೬ ಕೆಟ್ಟಲಃ- ೫ ಕಿರಿಯ ಶಿವನೀಮರದ ಹೆಸರುಗಳು. ಇದನ್ನು ತ್ಯಾಗದ ಮರವೆಂದು 
ಲತಾವಳಿಗಳು ಯುಧಿಷ್ಠಿರನರಮನೆಯ ಸೀವಟಕೆ ಸಾಲವು (ಕುವ್ಮಾಅ. ೯-೨೦). ಕೆಲವರನ್ನುನರು'' (ಸಿದ್ದಾಂತಿ. ೧೨೧). ಪಿ. ಬೆಲ್ಲವತ್ತದ ಬೇರು, ನರುವಲಬೇರು, ಶಿವನೀ 
[ಇ-- ಮರಾ . ಚಿವಡಾ। ಬೇರು. .. ಮರದರಿಸಿನ, ಈ ಇಪ್ಪತ್ತೆಂಟು ಔಷಧಿಗಳ ಪ್ರತ್ಮೇಕ ಐದುವರಹತೂಕವಂ 
ಸೀವಟ್ಟ, ಷೀವಟ, ಸಿವಟ, ಸೀವಟ್ಟ (ನಾ). ೧. ಒಬ್ಬನ ಅಧಿಕಾರಕ್ಕೆ ನಾಗುಳನೀರಲ್ಲಿ ಕಷಾಯವೆತ್ತಿ (ವೈದ್ಮಸಾ. ॥ ೫೯). ಶಿವನ್ನಿ: ೧. ಗುಲಡುಮರ, ಶಿವನ್ನಿ 


ಒಳಪಟ್ಟುದು, - ಸ್ವಾಮ್ಮದಲ್ಲಿರುವಂಥದು: ಶಾನ್ರಿವರ್ಮರಸಂ ಸುಗನ್ನ |5| (ಮೈಔಿಗಿ. ೪೦-೭೮೩). ಸಿವನ್ನಿ: ೧. ಸಿವನ್ನಿಯ . . . ಬಸುರಿಯ ದುರಿಕ್ಟಕಕ್ಷಾಂತರಾಳದಿಂ 
ವರ್ತೀಯಲ್‌ ತನ್ನ ಮಾಡಿಸಿದ ಬಸದಿಗಾವೂರ ತನ್ನ ಸೀವಟದ ಪೊಲದೊಳಗೆ ಪುದಿದಿಕ್ಕುಂ (ವರ್ದಮು. ೫-೫೦). ೨. ರೊಡ್ಡಿ . .. ಸಿವನ್ನಿಯ ಬೇರು, ಹೆಗ್ಗೊಡನಾರಿಗೆಡ್ಡೆ, 


ಹೀವರ 
1 


ಕಕ್ಕೇಬೇರಿನ ಚೆಕ್ಕೆ, ನಾಗಕೇಸರ ಇಷ್ಟು ದ್ರವ್ಯಗಳ ಪ್ರತ್ಮೇಕ ಮೂಲುವರಹತೂಕವ 
ತೆಗೆದುಕೊಂಡು (ವೈಸಾ. ೬ ೪೧೫). ಸೀವನೆ: ೧. ""ಗಂಭಾರೀ, ಸರ್ವತೋಭದ್ರಾ 
೬ . . ಕಾಶ್ಮರ್ಯಃ - ೭ ಸೀವನೆಯ ಮರದ ಹೆಸರು''(ಸಿದ್ದಾಂತಿ. ೧೨೦). 
[ಆ ಸಂ. ಶ್ರೀಪರ್ಣಿ, ಶ್ರೀಪರ್ಣಿ। 
ಸೀವರ, (ನಾ). ೧. ಜುಗುಪ್ಸೆ; ಅಸಹ್ಮ: "ಸೀವರಿಸು' ಪರಾ. ೨. ಹೆದರಿಕೆ; 
ಭಯ: "ಸೀವರಿಕೆ' ಪರಾ. 
ಸೀವರ್ದ (ನಾ). ೧. ಹನಿಮಳೆ; ತುಂತುರುಮಳೆ : ಈಶ್ವರಜಟಾಜೂಟಾಟವೀಸಿಂಧು 
ಸೀವರಮಂ ಸೇವಿಸಲಿರ್ದ೦ (ಎಕ. ೪11, ಸಾಗರ. ೧೦೬-೩೫; 1042). ೨. (ನೀರಿನ) 
ತೊಟ್ಟು; ಹನಿ: ""ಸೀವರಮೆಂದುಂ ತಂದಲೆಂದುಂ ಶೀಕರಂ'' (ಕಶಸಾ. ೫೬-೧೪೫); 
ನೇಟ್‌ಲ ಪಣ್ತ ಕೊಂಬುಡಿದು ಬಿರ್ದವೊಲೊಟ್ಟಿದ ಸೀವರ [ಪಾಠಾಂ. ಶೀವರ, ಸೀದಲ]ಕ್ಕೆ 
ಪಾಯ್ದಾಜಡಿವಿಂಡಿನಿಂ ಮುದು ಸೂಸಿದ ಮಾವಿನ ಕೊಂಬು ಮೇಲ್ಮದಂಗಾಲ್‌ 
(ಅರ್ಥನೇ ೫-೯೨). [ಆ ಪ್ರಾ. ಸೀಅರ./ ಸಂ. ಶೀಕರ] 
ಸೀವರಿ (ನಾ). ಹನಿ; ತುಂತುರು: ಕನಸು ರುಲ್ಲನೆ ರುಳಕೆ, ಸೋರ್ವ ಸೀವರಿಯಾ 
ಕುಡಿದು ಕಿಲಕಿಲ ಕೆಲೆವೆ ಕಂಠದಿಂ ಕವಿಯಾ (ಗಿಳಿವಿಂ. ೪೮-೧೨). 
[ಆ ಪ್ರಾ. ಸೀಅರಿ./ ಸಂ. ಶೀಕರಿನ್‌] 
ಸೀವರಿಕೆ (ನಾ). ಅಂಜಿಕೆ; ಭಯ: ಪ್ರಹಸ್ತನ ಸಾಯಕದ ಬಲುಗಲಹ ಸೀವರಿಕೆ 
ಯನು ರಘುಕುಲದ ರಾಯರಲಿ ಹುಟ್ಟಿಸಿತು (ತೊರರಾ. ೬-೧೯-೪೭). 
[ಸೀವರ, 4 - ಇಕೆ] 
ಸೀವರಿಸು (ಕ್ರಿ). ೧. ಆರ್ಭಟಿಸು; ಅಬ್ಬರಿಸು: ಹರದಂ ಲೆಕ್ಕಿಸುವಂ ಧರಾಧಿಪತಿ 
ತೇಜಂದೋಜುವಂ ಸಂದ ನಾಣ್‌ ಬಿರುದರ್‌ ಕಿತ್ತಲಗೆತ್ತಿ ಸೀವರಿಸುವರ್‌ (ಸೂಕ್ತಿಸು. ಆ- 
೩೬೯); ಅಣೆದನಿವ ಚಾಪವನು ಬೋಳ್ಕೆಸಿದನು ಬಲಹೋ ಶಿವಯೆನುತ ಸೀವರಿಸಿದನು 
ಡಾವರಿಸಿದನು ಧ'ನುವ (ಕುವ್ಮಾಆ. ೧೪-೧೪). ೨. ಜುಗುಪ್ಸೆಪಡು; 
ಹೇಸು: ಸಿರಿಖಂಡಕೆ ಸೀವರಿಪಳು ತಂಗಾಳಿಗುರಿವಳು ಕಮ್ಮಲರ್ಗಳು ಸೋಂಕೆ 
ಹುರುಳುಗೆಡುವಳು (ಸೊಬಸೋ. ೨೬-೧೫); ಹಲ್‌ವುತಿದೆಯರಿಸಿನದ ಸಿರಿ ಸೀವರಿಸುತಿದೆ 
ಸೀಮಂತದೊಳು ಹಂತರಿಸುತಿದೆ ಕಾಡಿಗೆಯ ಗಾಡಿಗತನದ ಸೌಬಾಗ್ಮ 
(ಕೊರರಾ. ೬-೧೨-೩೪). ೩. ಉಪೇಕ್ಷೆ ಮಾಡು; ಅಸಡ್ಡೆ ಮಾಡು: ಕುಬೇರಜನ 
ಸೀವರಿಪ ಧನಭೋಗದಿಂಪು ಕಲೆ ಸೊಬಗು ಚೆಲ್ವಾವರಿಸಿದತಿಪದಸ್ಕೆಯರಾದ 
ವಾರಾಂಗನೆಯರಿರ್ದರಾಯೆಡೆಯೊಳು (ನಂದಿಮಾ. ೨೩-೩೨). ೪. ಹಿ೦ಜರಿ; ಹಿಮ್ಮೆ ಟ್ಟು: 
ಹೊಸಮುಖಕೆ ಸೀವರಿಸಿದವುದೆಸೆದೆಸೆಗೆ ಹಿಂಡುಗಳೊಡೆದು ಹಾಯ್ದವು ಮಸಗಿತಂಬಾರವದ 
ಕಳಕಳವಾಯ್ತು ನಿಮಿಷದಲಿ (ಕುವ್ಕಾವಿ. ೪-೩೬); ಹರಹರಾ ಪೆರ್ಬೊಳೆಯ ಲಕ್ಷೀಕರಿಸಿದನೆ 
ಭಾವಿಸಿದನೇ ಸೀವರಿಸಿದನೆ ಮನದೊಳಗೆ ಶಂಕರದಾಸಿಮಯ್ಮಗಳು (ಶಂಕದಾ. ೫-೧೬). 
೫. ಪ್ರಜ್ದಲಿಸು; ಧಗಧಗಿಸು: ಸೀವರಿಸಿ ಶಿಖಿ ಮೊಗೆದುದು ಮರುತ್ರಥವ 
(ತೊರರಾ. ೧-೧೭-೧೧); ಸಿಡಿಲೆಲಗಿ ಸೀವರಿಸಿ ಮಿಂಚಿನ ಕುಡಿವರಿಯೆ ಕಣ್ಮುಚ್ಚಿ ಬಲುಮಳೆ 
ಹೊಡೆಯಲು (ಶಂಕದಾ. ೫-೧೩). [ಸೀವರ, 3” - ಇಸ್ಕು] 
ಸೀವಳಿ (ನಾ). ಉಜ್ಜಿ ಮೆರಗು ಕೊಡಲು ಉಪಯೋಗಿಸುವ ಕಡ್ಡಿ: 
ಸೀವಳಿ ಗಂಧ ಹುಡಿ ಹಸುಂಬೆಯರಷ್ಟಶೆಟ್ಟಿಯರು ವ್ಯವಹರಿಪರು (ನವಮೋ. ೨-೪೭). 
(ದೇ. ॥ ತಮಿ. ಚೀವುಳಿ] 
ಸೀವಳಿಗೆ, ಸಿವಳಿಗೆ (ನಾ). ಒಂದು ಬಗೆಯ ಮೆಲಿಬೇನೆ; ಸಿಡುಬು: ಸಲಿಲ 
ಯುತಂ ಮಧುವಂ ಕುಡಿಯಲೊಡಂ ಸೀವಳಿಗೆಯಪ್ಪುಮವು ಮಾಣ್ಣು೦ (ಲೋಕೋಪ. 
೯-೨೬); ಸೀವಳಿಗೆಯಾಗೆ ಸಲೆ ಮಾರಿಯ ಹುಣ್ಣೆಂಬರು (ಸಮಪ. ೯-೨೬). ಸಿವಳಿಗೆ: 
ಕಹಿಬ್ರಹ್ಮಿಯ ರಸವಂ, ಶ್ರೀಖಂಡ, ಇದಅ ಸಮಾನ ಗೋಮಯ ಮೂಯುದಿನ ಕುಡಿಯೆ 
ಸಿವಳಿಗೆ ಮಾಣ್ಗುಂ (ಎವೈಎ. ೭೩). 11] 
ಸೀವಳಿವಿಲ್ಲು (ನಾ). ಒಂದು ಬಗೆಯ ಬಿಲ್ಲು: ಪದವಿಲ್ಲುಗಳನೆಡೆಗೆಡೆಗೆ ಸೀವಳಿ 
ವಿ!ಪಾಠಾಂ. ಬಿ]ಲ್ಲುಗಳ ಪಿಡಿದಾ ನಿಶಾಟರು ನೆರೆದುದವನೊಡನೆ (ಸಾಳೃಭಾ. ೫-೧೩). 
(ಸೀವಳ್ಳಿ 1 ಬಿಲ್ಲು (ಆ ಬಿಲ್ಮ್‌)) 
ಸೀವಿ (ನಾ). ಒಂದು ಬಗೆಯ ವೃತ್ತಿ ಮತ್ತು ಅದರಲ್ಲಿ ವ್ಯವಹರಿಸುವವನು 


೮೫೭೨ 


10 


15 


30 


35 


45 


ಸೀಸಕಂದಾಳ್‌ 


(?) : ಸಾವನಿಗರ ಪಜೌಯರ!ನಾ। ಸೀವಿಗಳ ನೆಗರ್ತೆವೆತ್ತ ಗಂದಿಗರ ಬೆಡಂಗಾವರಿಸುವ 
[ತಂ]ಬುಲಿಗರ ಪೂವೆತ್ತುವ ಮಾಲೆಗಾಜರಂಗಡಿಯಡಿಗಂ (ವರ್ಧಮಾ. ೧-೬೭). [?) 


ಸೀವು (ಕ್ರಿ). ೧. ಅಲಂಕರಿಸಿಕೊಳ್ಳು; ಸಿಂಗರಿಸಿಕೊಳ್ಳು: "“ಸೀವು - ಭೂಷಣೇ 


(ಅಲಂಕರಿಸಿಕೊಳ್ಳು)'' (ಶಮಧಾ). ೨. ಹೆರೆ; ಒರೆದುಹಾಕು: ನೆಲದ ಮೇಲೆ 
ಚಾಪೆಯಂತೆ ಹಾಸಿ ತೂಗಟೆಯ ಒಣಬೆನ್ನನ್ನು ಕತ್ತಿಯಿಂದ 
(ಹಸುಹೊ. 66). "ಚೀವು' ಪರಾ. (ದೇ. ॥ ತಮಿ. ಮಲ. ಚೀವು ; ತೆಲು. ಚೀವು, ಚಿವ್ಪು] 
ಸೀಸ್ಮ (ನಾ). ೧. ಮಲ್ಲಯುದ್ಧದ ಒಂದು ವರಸೆ, - ಪಟ್ಟು: ಪಿರಿದೆನಿಪ 
ಹೆಟ್ಟಾಂಗ ಸೀಸವು ಬೆರಸಿದ ಗದೆ ರಾಯಕರವಾಳುರುವ ದೊಂದಿಗಳೆಂಬ ತಾನಕದಿಂದ 
ಕಾದಿದರು (ಸಾಳೃಭಾ. ೨೨-೭೧); ವೀರಚಿಕದೇವಂ ನೋಟಕರ್‌ ಮೆಚ್ಚಿ ಮೆಲ್ವಗೆಯೊಳ್‌ 
- ಸೀಸಂ ಕರಂ ಕೊಂಕಸಂ ಮಗುಲಿಂತೀ ಗತಿಭೇದದಿಂ ತೊಡಕಿ ತೋರ್ಕುಂ 
ಸಾಧಕಪ್ರೌಢಿಯಂ (ಚಕಎ. ೪-೧೪೬). ೨. [ಛಂದ] ಪ್ರತಿಚರಣದಲ್ಲೂ ಮೊದಲು 
ಆರು ವಿಷ್ಣುಗಣಗಳೂ ಕೊನೆಯಲ್ಲಿ ಎರಡು ಬ್ರಹ್ಮಗಣಗಳೂ ಬರುವ 
ನಾಲ್ಕು ದೀರ್ಫ್ಥಚರಣಗಳುಳ್ಳೆ ಒಂದು ದೇಸಿಛಂದಸ್ಸು: ಸೀಸ ಪುರು 
ಹೂತಗಣಂಗಳಾಟುಂ ಸರಸಿಜಸಖಗಣಗಳೆರಡು ಸಂಧಿಸಿ ಬರ್ಕುಂ ಚರಣಕ್ಕೆ ಸೀಸದಂತ 
ದೊಳೊಜಗಿಂತಹ ಸರಳ ತನ್ನೊಳೊಪ್ಪುವ ತೆಐದಿಂ (ಛಂದೋಂಬು. ೩-೨೨೨ ಅಡಿಪದ್ಮ); 
"ಸೀಸ'ದಲ್ಲಿ ಆದಿಪ್ರಾಸವು ನಿಯತವಾಗಿದೆ. ೨. ಅಂತ್ಮಪ್ರಾಸವು ತಕ್ಕಮಟ್ಟಿಗೆ ಕಾಣುತ್ತದೆ. 
೩. ಅನುಪ್ರಾಸವು ಪದ್ಮದ ಉದ್ದಕ್ಕೂ ತನ್ನ ವಿಲಾಸವನ್ನು ಬೀರಿದೆ. ೪. ಈ ಪದ್ಮದ 
ಪ್ರತಿಚರಣದಲ್ಲಿ ಪಂಚಮಾತ್ರಾಗಣಗಳು ೬ ಮತ್ತು ತ್ರಿಮಾತ್ರಾಗಣಗಳು ೩-- ಹೀಗೆ 
ಮಾತ್ರಾಗಣಗಳು ಹೊರಡುತ್ತವೆ (ಛಂದೋಎ. ೨೦೬). "ಕಿರಿಸೀಸ' ಪರಾ. 
(ಇ- ತೆಲು. ಸೀಸ./ ಪ್ರಾ. ಸೀಸ./ ಸಂ. ಶೀರ್ಷ। 


ಸೀವಿ ಹಾಕಿದ 


ಸೀಸ್ಮ (ನಾ). ತಲೆ; ಶಿರ: ಸೇಸಿಕ್ಕಲ್ಲಂಧಶಾಲ್ಮಕ್ಟತಶತಮನಿಷಂ ಪುಷ್ಪದಾಮಂ 


ತುಜುಂಬಲ್ಲೀಸಕ್ಕಿಂಬಾದುದು (ಅರ್ಥನೇ. ೧-೭೦); ನಭಕ್ಕೆ ಪುಟನೆಗೆದನಿಲಜನ ಸೀಸ 
(ಪಾಕಾಂ. ಸಿರಿಸ, ಸಿರಸ]ಕ್ಕೆ ಹೊಯ್ದಾರಿದನು ಕೌರವನೃಪತಿ ಖಾತಿಯಲಿ (ಕುವ್ಮಾಗ. ೭-೯). 
[ಆ ಸಂ. ಶೀರ್ಷ./ ಪ್ರಾ. ಸೀಸ) 


ಸೀಸ್ಮ (ನಾ). ಒಂದು ಬಗೆಯ ಲೋಹ: ತನ್ನ ಗುರುವ ನಿಂದೆಗೇಳಿದವನ 


ಕಿವಿಯೊಳೆಆ'ದು ಕಾಯ್ದ ತಾಮ್ರ ಸೀಸ ತವರವಾದಿಯಾದ ರಸವನೆಟ್‌ದು 
(ಸಾನಂಚ. ೬-೧೧೨); ಸೀಳಬಹುದೇ ಸೀಸದುಳಿಯಲಿ ಶೈಲವನು (ಕುವ್ಮಾದ್ರೋ ೧-೨೯). 
ಸೀಸದ ಕಡ್ಡಿ = ಸೀಸಕಡ್ಡಿ: ಪ್ರಧಾನನ್ಮಾಯದರ್ಶಿ ತನ್ನ ಸೀಸದ ಕಡ್ಡಿಯಿಂದ 

ಮೇಜನ್ನು ಕುಟ್ಟಿದನು (ಪುನರು. ೧೦೨); ಸೀಸದ ಕಡ್ಡಿ... ಉಪಯೋಗಿಸಿ ಆಕಾರಗಳನ್ನು 
ಬರೆಯಲು ಅವು ಪ್ರಾರಂಭಮಾಡುವುವು (ಗೃಹವಿ. ೧೪೦). (ಸಂ. 

ಸೀಸಕ್ಕ (ನಾ). ಮಲ್ಲಯುದ್ಧದ ಒಂದು ವರಸೆ,-- ಪಟ್ಟು: ಮಲ್ಲನನೌಂಕಿ 
ಪಿಡಿದು ಸುತ್ತಿ ಮುತ್ತಿ ಸೆಳೆದಿಕ್ಕಿ ಸೀಸಕದೊಳ್‌ ಪೂಕ್ಕು ಭುಜದೊಳಣೆದುರದೊಳ್‌ 
ತೇದು (ಗಿ06. ೨-೧೦೫ ವು. "ಸೀಸೃ' ಪರಾ. [-- ತೆಲು. ಸೀಸಕ) 

ಸೀಸಕ್ಕ (ನಾ). ೧. (ಯೋಧರು ಧರಿಸುವ ಕಬ್ಬಿಣ, ಉಕ್ಕು ಇತ್ಯಾದಿ 
ಲೋಹದ) ಟೊಪ್ಪಿಗೆ; ಶಿರಸ್ತ್ರಾಣ: ಗುರು ಕವಚಂ ಕರ್ಣಂ ಬಾಹುರಕ್ಕೆ 
ಸುರಸಿಂಧುನಂದನಂ ಸೀಸಕಮಾಗಿರೆ ಮೆಯ್ಸೆ ಮುಳಿಯಲಲಟ್‌ಯದೆ ಕುರುರಾಜನ 
ತೊಡೆಯನುಡಿವೆನೆಂದಂ ಭೀಮಂ (ಗದಾಯು. ೨-೨೯); ವಿವಿಧ ವಜ್ರಾಂಗಿಗಳ ಸೀಸಕ 
ಕವಚಗಳ ತೊಟ್ಟತುಳಬಲರೇಜ್‌ದರು ತೇಜಿಗಳ (ಕುವ್ಕಾಭೀ. ೪-೫೦). ೨. ಗುರುತು; 
ಲಾಂಛನ (?) : ಬಟ್ಟಿತೆನಿಪ್ಪ ಚೊಲ್ಲೆಯದ ಮಟ್ಟಿಯ ಸೀಸಕಮಿಟ್ಟ ನಾಮದೊಳ್ಳಟ್ಟು 
ಮನಂಗೊಳಲ್‌ ಗರುಡಿಗೈಮೆಯೊಳೀ ಚಿಕದೇವರಾಯನಂ ನಿಟ್ಟಿಪ ಜಟ್ಟಿಗರ್‌ 
ಬೆಲೆವರಲ್ಲಿಯ ಚಿತ್ತರ ಬೊಂಬೆಯೆಂಬಿನಂ (ಚಕವಿ. ೪-೧೩೪). 

[ ಸಂ. ಶೀರ್ಷಕ./ ಪ್ರಾ. ಸೀಸಕ, ಸೀಸಕ್ಕ] 

ಸೀಸಕ್ಕ (ನಾ).= ಸೀಸ್ಕ: “"ಸೀಸಕ . .. ಈ ೨ ಸೀಸಂ''(ಹಲಾಯು. ೨೮೧೮). [ಸಂ.] 

ಸೀಸಕಂದಾಳ್‌ (ಕ್ರಿ). ಶಿರಸ್ತಾಣವನ್ನು ತೊಡು, - ಧರಿಸು: ಸೀಸಕಂದಾಳ್ಹು 
ಕಾಲಾಳ್ಗಡಣಂ ಕೈಕೊಂಡು ನಾನಾಯುಧಮನಮಮು ಬಂದತ್ತದಂ ಪೇಳ್ವೆನೇನಂ 
(ರಾಜಶೇ. ೧೩-೭೦). [ಸೀಸಕ್ಕ + ತಾಳ್‌, 


ಸೀಸಕಡ್ಡಿ 


ಸೀಸಕಡ್ಡಿ (ನಾ). ಸೀಸದ ಮೊನೆಯನ್ನು ಉಳ್ಳ, ಬರೆಯುವ ಒಂದು ಸಾಧನ; 
ಪೆನ್ಸಿಲ್ಲು: ಕಾಗದ ಸೀಸಕಡ್ಡಿಯೊಂದಿಗೆ ಸನ್ನದ್ದನ್ನಾದೆ (ಹುಚ್ಚುಹು. ೯); ನಮ್ಮದೋ 
ಬರಿ ಸೀಸಕಡ್ಡಿ ಬರೆದಂತಿಹುದು ಮರುಚಣ ಅಳಿಸಬಹುದು (ನೆಲಮು. ೮೮-೭). | 


೮೫೭೩ 


ಸೀಳ್ಡ್‌, 
a 


ಸೀಸೆಬಿರಟುಮರ, ಶೀಸೆಬಿರಟುಮರ (ನಾ). ಒಂದು ಬಗೆಯ ಮರ: ಬಿರಟು, 
ಸೀಸೆಬಿರಟುಮರ (ಮೈಔಗಿ. ೫೪-೧೦೭೭). ಶೀಸೆಬಿರಟುಮರ: "“ಶೀಸೆಬಿರಟುಮರ, 
ಬಿರಡೆಮರ, ಕಾರ್ಕ್‌ಮರ, ಬಿರಟುಮರ'' (ಸಸ್ಮನಿ. ೯೦). 


(ಸೀಸ *- ಕಡ್ಡಿ) [ಸೀಸೆ 4 ಬಿರಟು (< ಬಿರಡ್ಕೆ) 4 ಮರ) 
ಸೀಸಪತ್ರ (ನಾ). ವ ಸೀಸ್ಕ: ""ಸೀಸಕಂ, ಸೀಸಪತ್ರಂ - ಈ ೨ ಸೀಸಂ''(ಹಲಾಯು. | 5| ಸೀಸೋರೆ (ನಾ). ಸಿಹಿಯಾದ ರುಚಿಯಿರುವ ಸೋರೆಕಾಯಿ: “ತುಂಬೀ, 
೨೮-೧೮). [ಸಂ.) ಅಲಾಬೂ -೨ ಸೀ!ಪಾಕಾಂ. ಶೀ]ಸೋರೇಗಿಡದ ಹೆಸರುಗಳು, ಕಾಯಿಸೋರೆ'' 


ಸೀಸಹತ್ರಕ (ನಾ). ಎ ಸೀಸ: “ತ್ರಪುವಂಗಂ ಸೀಸಂ ಸೀಸಪತ್ರಕಂ ನಾಗಮಣಿಗೆ 
ಸೌರಾಷ್ಟ್ರಕಂ'' (ವಸ್ತುಕೋ. ೨೯-೯). (me. 

ಪೀಸಪದ್ಯ (ನಾ). ಎ ಸೀಸ ೨: ಸೀಸಪದ್ಮದೊಡನೆ ಸೇರಿಸಿ ಹಾಡುವ ಗೀತಿ - | 
ಆಟಗೀತಿ, ತೇಟಗೀತಿ ಎಂದು ಎರಡು ವಿಧ («ಕೈಪಿಡಿ ೧೫೧); ತೆಲುಗಿನ ಆದ್ಮಕವಿ |10 
ನನ್ನಯಭಟ್ಟನು (೧೧ನೆಯ ಶತಮಾನದ ಮಧ್ಯಭಾಗ) ಸೀಸಪದ್ಮವನ್ನು 
ಬಳಸಿರುವುದರಿಂದ ಸೀಸಪದ್ಮವು ತೆಲುಗಿನಲ್ಲಿ ಪೂರ್ವದಿಂದಲೂ ರಚಿತವಾಗುತ್ತ 
ಇದ್ದಿತೆಂಬುದು ಸೃತಃಸಿದ್ಧ (ಛಂದೋನಿ. ೨೦೫). (ಸೀಸ, * ಪದ್ಮ) 

ಹೀಸಭಸ್ಮ (ನಾ). ೧. ಸೀಸಲೋಹದ ಪುಡಿ: (ಬಳಿಯುವ ಬಣ್ಣಗಳು, ಮೆರುಗು 
ಎಣ್ಣೆಗಳು, ಮೊ.) ಬಳಿದ ಮೇಲೆ ಬೇಗ ಒಣಗುವುದಕ್ಕಾಗಿ ಅವುಗಳಿಗೆ ಸೇರಿಸುವ ಸೀಸ 
ಭಸ್ಮ, ಮ್ಯಾಂಗನೀಸ್‌ ಭಸ್ಮ, ಮೊ.ವು ೦ರ್ಗ. ಇಂಕಾ). ೨. [ವೈದ್ಯಶಾ] ಸೀಸಲೋಹ 
ಮುಂತಾದುವನ್ನು ಹಾಕಿ ತಯಾರಿಸುವ ಒಂದು ಬಗೆಯ ಚೂರ್ಣ: 
ಸೀಸಭಸ್ಮವಂ ಮಾಡುವ ಕ್ರಮ - ಮಣಿಸಿಲೆಯನ್ನೂ ಎಕ್ಕೆಹಾಲನ್ನೂ ಕೂಡ ಅರೆದು 
ಸೀಸಪತ್ರಂಗಳ ತೊಡೆದು ಪುಟವನಿಕ್ಕಲು (ಸೀಸ) ಭಸ್ಮವಕ್ಕು (ಎವ್ಯಎ. ೫೫); ಶುಂಠಿ, ಅಪಿನಿ, 
ಸೀಸಭಸ್ಮ . . . ಅತಿಬಜೆ ಇವಂ ಸಮಭಾಗವಾಗಿ . . . ಜೇನುತುಪ್ಪ ಪ್ರಶಿಪಾಕವಕ್ಕಿ 
ಕೊಡಲು ಸಕಲವಾದ ಅತಿಸಾರಂ ಗುಣಮಕ್ಕುಂ (ಸಕವೈೆ. ೩೩೦). [ಸಂ. ಸೀಸಭಸ್ಮನ್‌] 

ಸೀಸವಟಕ (ನಾ). [ವೈದ್ಯಶಾ] ಸೀಸಲೋಹದ ಚೂರ್ಣ ಮುಂತಾದುವುಗಳನ್ನು 
ಹಾಕಿ ತಯಾರಿಸುವ ಒಂದು ಬಗೆಯ ಗುಳಿಗೆ: ಸೀಸವಟಕ : - ಸೀಸವನ್ನು 
ಏಳುಬಾರಿ ಕರಗಿಸುವುದು . . . ಈ ಪ್ರಕಾರದಲ್ಲಿ ಅಜುವತ್ತು ಪುಟವನಿಕ್ಕುವುದು | | 
(ಎವೈಎ. ೫೬). [ಸಂ.) 

ಸೀಸವಾಳು (ನಾ). ಸೀಸಲೋಹದ ಕತ್ತಿ (?) : ಏಸು ಬೇಹುದು ಮಲ್ಲತನ ನಿನಗೈಸು 
ನಿನ್ನಯ ಸೀಸವಾಳಿಗೆ ಪಾಶಂ. ವಾಳವ,ವಾಳನು] ಹೊಯೆನೆಂದನು ನಿನ್ನ ಮಗ ನಗುತ 
(ಕುವ್ಮಾಕ. ೧೯ ೪೦). (ಸೀಸ್ಮ + ಬಾಳು (ಆ ಬಾಳ್ಕ್‌)) 

ಹೀಸಾಯಿ 'ಸೀಸೆ' ನೋ. 

ಹೀಸಾರು "ಸೀಸಾಲು' ನೋ. 

ಸೀಸಾಖ, ಸಿಹಿಸಾರು, ಸೀಸಾರು (ನಾ). (ಖಾರ, ಹುಳಿಗಳೆರಡನ್ನೂ ಹಾಕದೆ 
ಮಾಡುವ) ಒಂದು ಬಗೆಯ ಸಾರು: ಖಾರಸಾಜು ಮಾಡಬೇಡ ಉಣ್ಣಲಾಜ್‌ನೆ 
ಎನಗೆ ಸೀಸಾಜು ಮಾಡಿದರೆ ಬೇಗನುಂಬುವೆ (ಪುರಂದ. ೪-೫-೧). ಸಿಹಿಸಾರು: ಮತ್ತೆ 
ಹತ್ತುದಿನಗಳ ಮೇಲೆ ಸಿಹಿಸಾರು, ಹಾಲನ್ನ ಎರಡುಹೊತ್ತು ತಿನ್ನುವಂತೆ ಅಯಿತು 
(ನಮೋ. ೬೦). ಸೀಸಾರು : ಸೀಸಾರು ಬಹಳ ರುಚಿಯಾಗಿದೆ (ರೂಢಿ). [ಸೀ ಸಾಜ್ಕು] 

ಪೀಸು (ನಾ). ಒಂದು ಬಗೆಯ ಲೋಹ; ಸೀಸ: ಅದಕ್ಕೆ ಅಷ್ಟೇ ಸೀಸು ಕೂಡಿಸಿ ಸಣ್ಣ 
ಮುಶಿಯೊಳಗೆ ಹಾಕಿ ಜಾಲಗಾರನ ಕೈಯಲ್ಲಿ ಕರಗಿಸಲಿಕ್ಕೆ ಕೊಡುವನು (ಕಭಾಗೆ. ೨೮೨); 
ಸೌಟಿನೊಳಗೆ ಸೀಸು ಹಾಕಿ ಬೆಂಕಿಯ ಮೇಲೆ ಹಿಡಿ (ಮುಂಬಯಿ. ೫-೧೨೦). [ಆ ಸಂ. ಸೀಸ] 

ಸೀಸೆ, ಶೀಶೆ, ಶೀಷೆ, ಸೀಸಾಯಿ (ನಾ). ಗಾಜಿನ ಬುಡ್ಡಿ; ಬಾಟಲು; ಕುಪ್ಪಿ: 
ಕಲ್ಲೆಣ್ಣೆಯನ್ನು . . . ಸೀಸೆಯಲ್ಲಿ ತಂದಿದ್ದೆನು (ಸ್ಕೂಲಮಿ. ೧೭೩): ಒಲೆನಿನ್‌ ಎರಡು ಸೀಸೆ 
ಮದ್ಯವನ್ನು ಕುಡಿದಿದ್ದನು (ಮಲೆನಾ. ೭). ಶೀಶೆ: ದಿನಕ್ಕೆ ಒಂದು ಸಲವಾದರೂ ಎದೆಹಾಲಿನ 
ಬದಲು ಶೀಶೆಹಾಲನ್ನು ಕೊಡಬೇಕು (ಗೃಹಎ. ೧೯). ಶೀಷೆ: ತೊಡೆಯ ಮೇಲಣ 
ಹದಿನೆಂಟು ತಿಂಗಳ ಮಗು ಶೀಷೆಯಿಂದ ಹಾಲು ಕುಡಿಯುತ್ತಿತ್ತು (ಏಳಜೀ. ೧೬೯); 
ಟೀಬಟ್ಟಲುಗಳೂ ಶೀಷೆಗಳೂ ಇದ್ದ ಕೊಳಕುಮೇಜು (ಪುನರು. ೩೧೦). ಸೀಸಾಯಿ: 
ಕೈ ಜಾರಿ ಕೆಳಗೆ ಬಿದ್ದು ಸೀಸಾಯಿ ಒಡೆದುಹೋಯಿತು (ರೂಢಿ). 

(4 ಹಾರ. ಶೀಶ; ಹಿಂ. ಶೀಶಾ, ಶೀಶೀ; ಮಠಾ. ಶಿಸಾ] 


(ಸಿದ್ಧಾತಿ. ೧೪೮). [ಸ್ಮ 3” ಸೋರೆ 

ಸೀಹುಂಡ (ನಾ). ಒಂದು ಬಗೆಯ ಕಳ್ಳಿಗಿಡ; ಮುಂಡಗಳ್ಳಿ : ""ಸೀಹುಂಡಸ 
ವಜ್ರದ್ರುಃ, ಸ್ನುಕ್‌, ಸ್ನುಹೀ, ಗುಡಾ, ಸಮಂತದುಗ್ಳಾ - ೬ ಕಳ್ಳೀಹೆಸರುಗಳು, 
ಬೊಂತೇಕಳ್ಳಿ'' (ಸಿದ್ಧಾಂತ. ೧೩೬)... [ಸಂ] 

ಹೀಳ್ಕ್‌, ಸೀಳು (ಕ್ರಿ). ೧. ತುಂಡುಮಾಡು; ಹೋಳುಮಾಡು: "ಸೀಳ್‌ - 
ವಿದಾರಣೇ, ಶಕಲೇ ಚೆ'' (ಶಮಧಾ); ಮೃಡ ಬೇಕೆಂದೆನೆ ಸೀಳ್ಲು ತನ್ನ ಸುತನಂ 
ನೈವೇದೃಮಂ ಮಾಡನೇ (ಸೋಮೇಶ. 6೪). ೨. ಎರಡು ಪಾಲಾಗುವಂತೆ ಸಿಗಿ: ನೆಯ್ದಿಲ 
ಕಾವಂ ತುದಿಗೆಯ್ದೆ ಸೀಳ್ವ ತೆಜದಿಂ ಸೀಳ್ತೆಂ ಜರಾಸಂಧನೆಂ (ಪಂಪಭಾ. ೬-೨೭); ರಾವಣನಂ 
ಕೋವಣವುಂ ಸೀಳ್ವಂತೆ ಸೀಳು (ಧರ್ಮುಮೃ. ೭-೯೫). ೩. ಬಗಿ; 
ತೋಡು: ನರಸಿಂಹಾಕಾರದಿಂ ದಾನವಪತಿಯುರವಂ ಸೀರ್ದಂ (ಮೈಲರಿ. ೧೯೨೯, ೬೫-೨೨; 
1081); ಇರದೆ ಸೀಳಿದು ಹೊಟ್ಟೆಯನು ತೆಗೆಸುವರು ಕರುಳನು (ನಿಧಾಗ. ೫-೧೧-೩೩), 
೪. ಹರಿ; ಹರಿದುಹಾಕು: ಕಾಮನ ಪಟಮಂ ಸೀಳ್ದು ಕಳೆ ವೃಥಾಪೂಜಿತಮಂ 
(ಕಾದಂಉ. ೫೯೧); ಕಪ್ಪಡಮಂ ಸೀಳ್ದು [ಮನೆಯಂ ಪೊಅಮಟ್ಟು] (ಪಂಚತಂ. ೧೯೩೬-೧೩). 
೫. ಬಿರುಕು ಬಿಡಿಸು; ಬಿರಿಯುವಂತೆ ಮಾಡು: ಸಮನಾಗಿರೆ ಶಾಖಾಬೀಜಮನೆರಡಂ 
ಕೊಂಡು ಸೀಳ್ದು ಸಂಧಿಸಿ ಮಧುವಾಜ್ಮಮನಲ್ಲಿ ತೊಡೆದು ನಡುಗೊಂದೆ ಮೊದಲ್‌ 
ಏರಿದಾಗಿ ತತ್ಫಳಂ ಬೇಅಕ್ಕುಂ (ಲೋಕೋಪ. ೬-೨೨); ಅರಗಿಳಿ ಸೀಳ್ಲೊಡೆ ಮಡಿಯೊಳ್ಳುರಿದಿರೆ 
ನೆಲ್ವಾಲ್‌ (ರಾಜಶೇ. ೨-೧೪). ೬. ಬಿರುಕುಬಿಡು; ಬಿದಿ: ನೀರೇಜ್‌ದ ನಾಳಿಪುಣ್ಣೊಡೆದು 
ಸೌಳೆನೆ ಸೀಳ್ಬ್ದುದು ದೋಣಿವೋಪಿನಂ (ಸುಕುಮೂ. ೫-೧೬); ಸೀಳೆ ಶೈಳಮಹಿರಾಜಂ ಬಳ್ಳೆ 
ಕೂರ್ಮಂ . . . ನಿಸ್ಸಾಳಧಳಂಧಳಂಧಳರವಂ ಪರ್ಬಿತ್ತು ಮೂಲೋಕಮಂ (ಗಿರಿಕ ೬-೫೪). 
೭. ತುಂಡಾಗು; ಕತ್ತರಿಸಿಹೋಗು : ರಸನೆ ನೀಳಕ್ಕೆ ಸೀಳ್ದುದು ನುಡಿದಡಿಂತಹ 
ಭಾಷೆಯಂ (ಬಸಪು ೬೫-೪೯). ಸೀಳು : ೧. ಅರೆಯಂ ಸೀಳುವೊಡಾನೆ ಮೆಟ್ಟಲಹುದೇ 
ಚಾಣಂಗಳಿಂದಲ್ಲದೇ (ಸೋಮೇಶ. ೭೬); ಪಿರಿದಾಗಿ ಬಲಿದ ಬಾಳೆಯ ಕಾಯಿಗಳನು 
ತಂದೆರಡಾಗಿ ಸೀಳಿ . . . ತೆಗೆದುಕೊಂಡು (ಸೂಪಕಾ. ೪-೭೩). ಪಿ. ನೀನಲ್ಲ 
ದನ್ಮದೈವವುಂಟೆಂಬವನ ಬಾಯ ಕೆನ್ನೆವಾರೆ ಸೀಳಿದಲ್ಲದೆ ಎನ್ನ ಮುನಿಸು ಹೋಗದಯ್ಮ 
(ಬಸವ. ೭೫೧); ಹಸುಳಿತನದಲಿ ಹರನ ಮಗನಾ ವಿಷಮದೈಶ್ಮನ ಸೀಳಿ ಬಿಸುಡನೆ 
(ಕುವ್ಮಾದ್ರೋ. ೫-೨೫). ೩. ಎಲೆ ಮರುಳೆ ನಿನ್ನೊಡಲ ಸೀಳಿಯೆ ತಿಳಿರಕುತದಲಿ ತಾಯ 
ತುಜುಬನು ನಾದಿಸುವೆನೆಂದ (ಕುವ್ಮಾದ್ರೋ. ೫-೪೪). ೪. ಕೋಪಿಸುತೆದ್ದು ಸೆಳೆದು ಸಜ್ಜನೆ 
ಸೀಳೆ , . . ಹೋಗದೆಲೆ ಮಗನೆ ಇದು ಪಡಿಪತ್ರವೆಂದೆನುತೆ (ನಂಬರ. ೭-೮); 
ಇಟ್ಟಿ ವಿಭೂತಿಯಟ್‌ಯದಿರೆ ಸೀಳಿದ ಬಟ್ಟೆಯಂತಕ್ಕು (ಸರ್ವಜ್ಞ. ೧೨೦). ೫ಓ ಸೀಳಿದುದು 
ತೋಳ್ಗಳಂ ಕಳಹಂಸ ಸಾರಸಮೃಣಾಳಮೆಂದುಂ ಚಂಚುವಿಂ (ಚಿಬಪು. ೧೦-೬೪); ತಲೆಯೆತ್ತಿ 
ಕೂದಲ ಸೆಳೆಕೊಳ್ಳ ಮುಳ್ಳು ವೈಯಲುಗೆ ಸೀಳುವ ಬಲುಮುಳ್ಗಾ 
(ಕಂನವಿ. ೧೮-೪೭). ೬. ಸೂಳವಿಸಿ ಬೊಬ್ಬಿಲ್‌ದವುರುನಿಸ್ಸಾಳಚಯವದ್ರಿಗಳ ಹೆಡತಲೆ ಸೀಳಿ 
(ಕುವ್ಮಾದ್ರೋ. ೧-೪೪); ಕಾಲೊಳು ಮೂಡಿದ ದಸಿಮುಳ್ಳುಗಳು ತಾಕಿ ಸೀಳಿದ ಮೃಗಾಯದಿಂದ 
. -. ಜನಜಾಲವೈದಿತು ದೆಸೆದೆಸೆಗೆ (ಕಂನಎ. ೧೧-೫೦). ೭. ಬಿರಿದ ಬತ್ತಳಿಕೆಗಳ ಸೀಳಿದ 
ಹರಿಗೆಗಳ ಹೇರಾಳದಲಿ ರಂಜಿಸಿತು ರಣಭೂಮಿ (ಕುವ್ಮಾಕ ೧೫-೩೨); ಹರಿಗೆ ಹಜ್‌ದವು 
ಕವಚ ಸೀಳಿದವು (ಕೌಶಿರಾ. ೩೨-೨೬). ಆ. ಬೇರ್ಪಡಿಸು; ಪ್ರತ್ಮೇಕಿಸು; ವಿಭಾಗಿಸು; 
ನಾಣ್ಕವ ಹೊದ್ದೆನೆಂದರೆ ಬೆಲೆಯಲ್ಲಿ ಸಿಕ್ಕಿ ಸೀಳಬಹುದೇ ಬಾಳಾಂಬಕನ ಬಲ್ಲೆ 
ವೆಂದಡೆ ಕಾಳುಮರ್ತರಲ್ಲಿ ಸತ್ಯವ ಸೀಳಬಹುದೇ (ಮೋಳಿಮು. ೩೫-೧೪೫). 
"ಕೀಟ್‌', "ಗೀಳ್‌,' ಪರಾ. |ದೇ.8 ತೆಲು. ಚೀಲು] 

ಹೀಳ್ವ್‌, ಸೀಳ್ಕು (ನಾ). ೧. ಚೂರು; ತುಂಡು: ಪೊಡೆಗೆಡೆದ ಹೇರೊಡಲ ಸೀಳ್ಗಳಿಂ 


ಸಿ 


€ಛ 


ಪೋಳ್ಗಳಿಂ (ಜೈಮಿಭಾ. ೪-೪೬). ೨. ಬಿರುಕು; ಒಡಕು: ಬಾಳ ರಕ್ತವನೀಂಟುವ | 
ಜಿಗುಳೆಯೊಲಿರ್ಪ ತೋಳ ಮೇಗಳ ಸೀಳ್ಗಳೇನೇ (ಮೋಹತ. ೧೮-೭೭). ಸೀಳ್ಕು: 
೧. ಜನನದ ನೆಲೆಯ ಕಾಲಕೆ ಸತಿಯರುದರದೊಳಳಿದುದೊಂದೊಂದವಯವದ 
ಸೀಳೆರಡು ಸಮನಾಗಿ (ಕುವ್ಮಾಸ. ೨-೪೩); ಬೆಳಗ್ಗೆ ರಾಮನಾಥ ಮಾಡಿಕೊಟ್ಟ ಬಿದಿರಿನ 
ಸೀಳುಗಳನ್ನು ಹುಡುಕಿ ತಂದಳು (ಮೂರುದಾ. ೫೫). ೩. ಜಮಾನಿನ ಒಂದು ಸಣ್ಣ ಭಾಗ; 
ಕಾಲುವೆ ದಂಡೆಯ ಗದ್ದೆ ಖ ೧ ಕ್ಕೆ ದಳೆವೈನ ಮೊದಲದಳೆ ೧ ಕೈ ಸೀಳು ೩ಕ್ಕೆ 
ಖ ೧/೪ (ಎಕ ೩೪1. ಚಿಕ್ಕನಾ. ೫೩-೧೬; 1639). ೪. ನೂಲಿನ ಲಡಿ; ""ಸೂತ್ರವೇಷ್ಟನ, 
ಜೇಡರು ಸುತ್ತಿದ ನೂಲು, ಪಟ್ಟೆ'' (ಗಂಗಾಎ. 8). ೫. ಉಕ್ಕೆ; ಉಳುಮೆ: 
ನಮ್ಮ ಹೊಲಕ್ಕೆ ಮೊದಲ ಸೀಳು ಆಗಿದೆ (ರೂಢಿ). "ಸೀಳುಕ್ಕೆ' ಪರಾ. 
ಸೀಳಾಗು = ಭಾಗವಾಗು; ಪಾಲಾಗು: ಎರಡು ಸೀಳಾಯ್ತವನ ಕರಿ 
(ಕುವ್ಮಾಕ. ೨-೨೦); ತನುವೆರಡು ಸೀಳಾಯ್ತು ವಜ್ರದಲದ್ರಿ ಬಿರಿವಂತೆ (ನಿಭಾಗ. ೧೧-೩೬-೨೨). 
[ಆ ಸೀಳ್‌, ./ ಮಲ. ಚೀಳ್‌; ತುಳು. ಸೀಳ್‌, ಚೀಲ್‌; ತೆಲು. ಚೀಲಿಕ, ಚೀರಿಕ] 

ಸೀಳ "ಸೀಲ' ನೋ. 

ಸೀಳಿಕೆ (ನಾ). ೧. ಚೂರು; ತುಂಡು: ಬಿದಿರ ಸೀಳಿಕೆ (ಪಾಠಾಂ. ಸಿಲಿಕ್ಕೆ]ಯಲ್ಲಿ ಕಾಲ 
ಕೆಸಚೆಲ್ಲಮಂ ಬಳಿದು ಕಳೆದು ಮತ್ತಾಕೆಯಟ್ಟಿದುದಕದಿಂ ಪಾದಂಗಳನೊದ್ದೆಯಂ 
ಮಾಡಿ (ಪುಣ್ಮಾಸ್ರ. ೬-೧೭ ವ). ೨. ಬಿರುಕು ಬಿಟ್ಟುದು: ಅಂಗಾಲಿನ ಸೀಳಿಕೆಯಿಂದ ಹೆಜ್ಜೆ 
ಊರಲಾಗುವುದಿಲ್ಲ (ಕರಿ). [ಸೀಳ್‌, 1 - ಇಕೆ] 

ಹೀಳಿಕ್ಕು (ಕ್ರಿ). ಕತ್ತರಿಸಿ ಹಾಕು; ಕಡಿ; ಕೊಚ್ಚು: ಸೌಂದರಿಯೊಳ್‌ ಕೂಡವೆನೆಂಬು 
ದೆಗ್ಗು ಮರುಳೇ ಸೀಳಿಕ್ಕದೇಂ ಮಾಣ್ಪ್ಬನೇ (ಧರ್ಮಾಮೃ. ೧೩-೧೩೧). [ಸೀಳ್‌ + ಇಕ್ಕು) 

ಸೀಳಿಡ್ತು (ಕ್ರಿ). ವ ಸೀಳಿಕ್ಕು: ಅತನೊಡಲಂ ಸೀಳಿಡು ದಿಶಾಬಲಿಗೊಡೆಂದೆಸಲ್‌ 
೬ « ೬ ಕರಿತುರಂಗರಥಸಂದಣಿಯ ಮೇಲಿಡಿದುವಂಬುಗಳ್‌ (ಟಿಬಪು. ೩೨-೫). 

[ಸೀಳ್‌, + ಇಡು; 

ಸೀಳಿಡ್ಕು "ಸಿಳ್ಳಿಡು' ನೋ. 

ಹೀಳಿಸು (ಕ್ರಿ). ೧. ಸಿಗಿಯುವಂತೆ ಮಾಡು: ಅಚ್ಚಗೊಂಡದೊಳಗುರ್ವಿಸೆ ಸೀಳಿಸಿ 
ಮಾಣದಿಕ್ಕೆ ಪೋಟ್ಛಿರ್ವಗಿ ಮಾಡಿ ತಾಳಿಸೆ (ಶಾಂತಿವ. ೭-೯೫); ಕಟದೆಲ್ವು ಸೀಳೆ ಸೀಳಿಸಿ 
ಕಟವಾಯ್ಗಳಂ (ಅನಂಪು. ೯-೩೬); ನುಡಿದರೆ ಬಾಯ ಸೀಳಿಸುವೆ (ಕೌಶಿರಾ. ೧೮-೫೦). 
೨. ಹರಿದು ಹಾಕುವಂತೆ ಮಾಡು; ಹರಿದು ಹಾಕಿಸು: ಬಡ್ಡಿಯಿಕ್ಕುವಂ 
ಮೊದಲಂ ಕೊಟ್ಟು ಪತ್ರವಂ ಸೀಳಿಸುವಂತೆ (ಧರ್ಮಾಮೃ. ೧೪-೧೦೪). ಸೀಳ್‌, +- ಇಸ್ಬು। 

ಸೀಳು 'ಸೀಳ್ಕ್‌' ನೋ. 

ಸೀಳ್ಸು "ಸೀಳ್ಕ್‌' ನೋ. 

ಸೀಳ್ಕು 'ಸಿಳ್ಳ್ಯು' ನೋ. 

ಸೀಳುಂಗಲ್ಲ (ನಾ). ಬಿರಿದ ಗಲ್ಲ; ಸೀಳಿ ಹೋದ ಗಲ್ಲ: ಗೇಣಂಜುರಿಗೆ, 
ಸೀಳುಂಗಲ್ಲಂ (ಶಬ್ದಾನು. ೫೫ ಪ್ರಯೋ). (ಸೀಳು (ಆ ಸೀಳ್ಕ್‌) ೬ ಗಲ್ಲ) 

ಸೀಳುಕಂಡಿ "ಸೀಳುಗಂಡಿ' ನೋ. 

ಸೀಳುಕ್ಕೆ (ನಾ). ಮೊದಲ ಉಕ್ಕೆ,-- ಉಳುಮೆ: ವಕ್ಕಲಿಗನೆ ಭರದಿ 
ಸೀಳುಕ್ಕೆಯುತ್ತುತ್ತು (ಜ್ಞಾನಚ. ೧೩-೬); ಒಂದು ದಿನ ಇವನು ಮಂಡಹಳ್ಳಿಗೆ ಹೋಗುವ 
ದಾರಿಪಕ್ಕದ ದರೆಹೊಲದಲ್ಲಿ ಸೀಳುಕ್ಕೆ ಹೊಡೀತಾ ಇದ್ದ (ನನ್ನೂರು. ೨೯೭). 

(ಸೀಳು (ಆ ಸೀಳ್ಕ್‌) 3- ಉಕ್ಕೆ ( ಉಟ್ಮ)] 
ಸೀಳುಗಂಡಿ, ಸೀಳುಕಂಡಿ (ನಾ). ಕಿಂಡಿ; ರಂಧ್ರ: ಹೊರಗಿನ ವಿದ್ಧುತ್ವವಾಹವು | 


ಅರ್ಧಸುತ್ತು ಬಂದಾಗ ಈ ಸೀಳುಗಂಡಿಯಿರುವ (51) ಕೊಳವಿಯು ಅದರ ದಿಕ್ಕನ್ನು |40 


ತಿರಿಗಿಸುತ್ತದೆ (ಶಿಲ್ಪಸಾ. ೨೬೬). ಸೀಳುಕಂಡಿ: ಅವನು ನನ್ನ ಬಾಗಿಲ ಸೀಳುಕಂಡಿಯಲ್ಲಿ 
ತನ್ನ ಅಳುಮೋರೆಯನ್ನಿರಿಸಿದನು (ಪುನರು. ೫೦೫). [ಸೀಳು (ಆ ಸೀಳ್ಕ್‌) + ಕಂಡಿ! 
ಸೀಳುಗಾಯ (ನಾ). ಬಿರುಕುಂಟಾಗುವ ಗಾಯ; ಬಿರಿದ ಗಾಯ: ಆ ಹುಡುಗನ 
ಕಾಲಿಗೆ ಸೀಳುಗಾಯ ಆಗಿದೆ (ರೂಢಿ). [ಸೀಳು (ಆ ಸೀಳ್ಕ್‌) 3- ಗಾಯ) 
ಸೀಳುದಾರಿ "ಸೀಳ್ದಾರಿ' ನೋ. 
ಸೀಳುನದಿ (ನಾ). ಕವಲುಗೊಂಡ ನದಿ; ಉಪನದಿ: ಸಮುದ್ರವನ್ನು ದಾಟಿ ಬಂದ 


೮೫೭೪ 


ಸೀಟು 
| ವರ್ತಕರು ಒಂದು ಸೀಳುನದಿಯಲ್ಲಿ ಸಿಕ್ಕಿ ಮುಳುಗಿದಂತಾಯಿತು (ವಚಾ: ೬೧೮) 
[ಸೀಳ್ಳು (ಆ ಸೀಳ್ಕ್‌) * ನದಿ] 

ಸೀಳುನಾಯಿ 'ಸೀಳ್ನಾಯ್‌' ನೋ. 

ಸೀಳುನಾಲಿಗೆ (ನಾ). (ಆಲಂ) ಎರಡು ರೀತಿ ಆಡುವ ನಾಲಿಗೆ; ಸುಳ್ಳು 
ಹೇಳುವ ನಾಲಿಗೆ: ಸೀಳುನಾಲಿಗೆಯವವನ್ನು ನಂಬಚಾರದು (ರೂಢಿ. 

(ಸೀಳು, (ಆ ಸೀಳ್ಕ್‌) 4 ನಾಲಿಗೆ ( ನಾಲಗೆ) 

ಸೀಳುಹಾದಿ (ನಾ). ೧. ಕವಲುಹಾದಿ; ""ಕಾಲುದಾರಿ'' (ಜಾನಕೋ. ೪೯). 
೨. (ಆಲಂ) ಕೆಟ್ಟ ಮಾರ್ಗ: ""ವೃಧ್ವಃ . . . ಕಾಪಥಃ - ೫ ಕೆಟ್ಟದಾರಿ, 
ಸೀಳುಹಾದಿ'' (ಸಿದ್ಧಾಚಿ. ೯೭). [ಸೀಳು (ಆ ಸೀಳ್ಕ್‌) *- ಹಾದಿ (< ಪಾದಿ,)) 

ಸೀಳೆ (ನಾ). ಒಂದು ಬಗೆಯ ಮರ; ಚಳ್ಳೆಮರ: ""ರುಕ್ಸಿಃ, ಶ್ಲೇಷ್ಮಾತಕ;, ಶೀತಃ, 
ಉದ್ದಾಲಃ, ಬಹುವಾರಕಃ - ಈ ೫ ಸೀಳೆಯ ಮರ'' (ನಾಚಿರಾ. ೧೦೭). [ಆ ಸಂ. ಶೇಲು] 

ಸೀಳೆಲುಬು (ನಾ). ಕವಲನ್ನು ಹೊಂದಿರುವ ಎಲುಬು: ತೋಳೆಲುಬಿಗೆ ಅಂಟ 
ಕೊಂಡು ತಿರುಗಾಡಬಲ್ಲ ಮುಂಗೈಯ ಸೀಳೆಲುಬಿದೆ (ಬಾಲಪ್ರ. ೧೯೬). 

[ಸೀಳು (ಆ ಸೀಳ್‌್ಕ್‌) 3- ಎಲುಬು (< ಎಲ್ಟು)] 

ಸೀಳ್ಕೆಡಹು (ಕ್ರಿ). ತುಂಡು ಮಾಡಿ ಚೆಲ್ಲು: ಇಬ್ಬಗಿಯಾಗಿ ತನ್ನೊಡಲ 
ಸೀಳ್ಕೆಡಹಬೇಡವೆ (ಜೈಮಿಭಾ. ೧೯-೨೯). (ಸೀಳ್ಕ್‌ 4 ಕೆಡಹು (< ಕೆಡಪು)] 

ಸೀಳ್ಗಡಿ (ಕ್ರಿ). ಇಬ್ಬಾಗವಾಗುವಂತೆ ಕತ್ತರಿಸು, - ತುಂಡುಮಾಡು: 
ಹಸ್ತಿಮಸ್ತಕವ ನೀಳ್ಗಡಿದುದುರ್ದಯಮಳ ಪೇರ್ಮುತ್ತ ತಂದು (ನವಮೋ. ೧೬-೨೪). 

(ಸೀಲ್‌, + ಕಡಿ) 

ಸೀಳ್ಲಾಯ್‌ (ನಾ). ಬಿರಿದಿರುವ ಕಾಯಿ; ಬಿರುಕು ಬಿಟ್ಟಿರುವ ಕಾಯಿ: 
ಸೀಳ್ಲಾಯ್ಲಳ್‌ ಬೀಗಿ ಬೆಳೆದು ಕೆಂಬಿತ್ತುಗಳಿಂ ಪೋಳ್ಗಿದರ್ದಿರೆ ದಾಳಿಂಬದ ತಾಟ್ಗಳ್‌ 
ನಿಟ್ಟಪರ ದಿಟ್ಟಿಗಿಟ್ಟಳಮೆಸೆಗುಂ, (ಶಬ್ದಾನು. ೧೯೩ ವ್ಮಾಖ್ಮಾ). [ಸೀಳ್‌, * ಕಾಯ್‌] 

ಸೀಳ್ದಾರಿ, ಸೀಳುದಾರಿ (ನಾ). ಕವಲೊಡೆದಿರುವ ದಾರಿ; ಕವಲುದಾರಿ: 
ರಾಜಮಾರ್ಗವನ್ನು ಬಿಟ್ಟು ಸೀಳ್ದಾರಿಯನ್ನು ಹಿಡಿದು ಒಂದು ಸಣ್ಣ ಕೆರೆಯ ದಂಡೆಗೆ 
ಬಂದು ನಿಂತ (ಫಲಸಂ. ೬). ಸೀಳುದಾರಿ: ಇತರ ಸೀಳುದಾರಿಗಳು ಆಸ್ಟ್ರೇಲಿಯ, 
ಭಾರತಗಳಿಗೆ ಹೋಗುತ್ತವೆ (ಭೂಎವ. ೨೦೭);ಸೀಳುದಾರಿಗಳು ಬೈತಲೆಯಂತೆ.ತೋರುತ್ತಿವೆ 
(ಕುಂಕುಮ. ೪೧). [ಸೀಳ್‌, * ದಾರಿ] 

ಸೀಳ್ನರಿ (ನಾ). ಕ್ಲುದ್ರವಾದ ನರಿ (7): ಸಿಡಿಲ ಭರವೆತ್ತ ಶಿಶುಗಳ ಬಳಗವೆತ್ತ 
ಗುಡಿಗುಡಿಪ ಸಿಂಹಮದೆತ್ತ ಸೀಳ್ನರಿಗಳೆತ್ತಲು (ಚಿಬಪು ೩೧-೩೬). !ಸೀಳ್‌್‌ 4 ನರಿ] 

ಸೀಳ್ನಾಯ್‌, ಸಿಳ್ಳುನಾಯಿ, ಸೀಳುನಾಯಿ (ನಾ). ೧. ಭಯಂಕರವಾದ ಒಂದು 
ಜಾತಿಯ ನಾಯಿ; ಉಗ್ರವಾಗಿರುವ ಒಂದು ಜಾತಿಯ ನಾಯಿ (?): 
ಸೆರೆಯಂ ತೆಗೆವ ಸೀಳ್ನಾಯ್ಗಳುಮಂ . . . ಕೆಂಡು (ಗದಾಯು. ೫-೩ ವ); ಪಾಲಿಂ ಮರ್ದಿಸಿ 
ಪುಷ್ಕರಮೂಲಮನಲ್ಲದೊಡೆ ಬಂಜೆಮಡುವಾಗಲುಮಂ ಪಾಲಿಂದರೆದೀಂಟುಗೆ ತಾಂ 
ಸೋಲಿಸೆ ಸೀಳ್ನಾಯ (ಪಾಠಾ. ಶೋದಧಿಸೆ ಶೀಳ್ನಾಯ| ವಿಷಮನಂತದೆ ಸಾಲ್ಲುಂ 
(ಖಮದ. ೧೬-೨: 3: ಸ೦ಹದ ಮಲ್‌ ಸೀಳ್ನಾಯಾಗಬಲ್ಲುದೇನೆಯ್ಕ (ಅಖಂಡ ೨೦-೯). 
ಸಿಳ್ಳುನಾಯಿ: ೧. ಹುಲಿ ಅಟ್ಟುತ್ತಿದೆಯೋ? ಅಥವಾ - ಸಿಳ್ಳುನಾಯಿಗಳೋ? 
(ಮಲಮ. ೭೬). ಸೀಳುನಾಯಿ: ೧. ಸಿಂಹದ ಮಜ್‌ಯ ಸೀಳುನಾಯಿ [ಪಾಠಾಂ. 
ಸೀಳ್ನಾಯಿ] ತಿಂಬಡೆ ಭಂಗವಿನ್ನಾರದು ಚೆನ್ನಮಲ್ಲಿಕಾರ್ಜುನ (ಮಹಾದೇ. ಬ. ೯೩-೨೧೮); 
ಸೀಳುನಾಯಿ. ಸೀಜ್‌ನಾಯ್‌. ಸಿರ್‌ ಎಂದು ಮೇಲೆ ಬೀಳುವ ನಾಯಿ (ನಮ್ಮನು. ೧೧೦). 
೨. "ಬೇಟೆನಾಯಿ' (ಜಾನಕೋ. ೫೦). "ಸೀರ್ನಾಯ್‌' ಪರಾ. (ಸೀಳ್ಕ್‌ 1 ನಾಯ್‌] 

ಸೀಜಿ (ನಾ). ಒಬ್ಬಾತನ ಹೆಸರು: ರಾಚಮಲ್ಲಗಾಮುಣ್ಣನುಂ ಸೀಅನುಂ ಗಂಗ 
ಗಾಮುಣ್ಣನುಮ್‌ . . . ಸಾಕ್ಷಿಯಾಗೆ ಕೊಟ್ಟತ್ತು (ಇಆ. X11. ೧೬-೪೬; 813). (7 

ಸೀಟು, ಸೇಯಿ (ಕ್ರಿ). ೧. ಸಿಟ್ಟಿಗೇಳು; ಸಿಡಿಮಿಡಿಯಾಗು: ಆಗ ಮೆಜೆಮಿಂಡ 
ಸೀಟುತಿವನೇ ನಂಬಿಯಾತನ ಗಾಜುಗೆಲಸಕೆ ಶಂಕರಂ ಮನವೂಟ್‌ ನಿಚ್ಚಂ ಪಡಿಯನಿಕ್ಕು 
ವನಹುದೆ ಲೇಸಾಯ್ತು . . . ಎನುತ (ಬಸಪು. ೨೬-೨೧). ೨. ಜಗಳವಾಡು: ""ಸೀಟು 
-ದುಷ್ಕಲಹೇ, ದುಃಖಲಯೇ'' (ಶಮಧಾ.ನ). "ಸೀರ್ಕರಡಿ' ಪರಾ. ೩. ಕಿರಿಚು; 


20 


45 


ಸೀಟು ೮೫೭೫ ಸುಂಕ್ಶ 


ಕೂಗು; ಚೀರು: ಹಾಜ್‌ ಕೆಡೆವುತ ಜಿನಬಸದಿಗಳನೇಲ್‌ಯಲ್ಲಿಂದಿಳಿಯ ಜಾಜುತ 
ಸೀಜುತಪತಾಪಿಸುತ (ಬಸಪು. ೫೨-೧೩): ಕೆಟ್ಟೆನೆಂದೊಆಅಲುತ ಸೀಲುತಳವಟೌಯುತ್ತ . . . 


| ಸೀಖದಲೆ (ನಾ). ಕೆದರಿದ ಕೂದಲುಳ್ಳ ತಲೆ: ತೋರಗಿವಿ ಕೆಂಗಣ್ಣು ಬಿಡುವಾಯಿ 
ನಿಡುದಾಡೆ ಸೀಜುದಲೆ ಬಆತಂಗವಜತ ಮೊಲೆ (ಸಿದ್ಧರಾ. ೬-೧);:ಕಣೆಗಾಲಸೋಂಗಿದುಡುಗೆ 


ನಡೆದು (ಛಾವಚಂ. ೮-೩೦). ಸೇಟು: ೪. ನಿಂದಿಸು; ದೂಷಿಸು: ದಿನದಿನಕೆ ಸೀಟುದಲೆಯ ಕೊರವಿಯರದೇಂ ಕಡುದೇಸಿವಡೆದರೋ (ನೇಮಿಸಂ. ೨೧-೫೩). 
ನಿಯಮಾಚಾರಭಾಷೆಗಳ ಸೇಜ್‌ದೆನೆ ( ಬಸಪು ೪೫-೧೮). "ಕೀಲಿ, ', 'ಕೀಲ್ಮು' ಪರಾ. [ಸೀಟು * ತಲೆ] 
ದೇ . ॥ ತಮಿ. ಮಲ. ಚೀಜು; ತುಳು. ಸೀರುನಿ; ತೆಲು. ಚೀರು. ಚೀಜು] 5| ಸೀಖಮಣ್ಣು, ಸೀರುಮಣ್ಣು, ಸೇರುಮಣ್ಣು (ನಾ). (ಪಾತ್ರೆ, ಮಡಕೆ 


ಸಲ್ಲು (ಕ್ರಿ). ಚೆದರು; ಹರಡು: ವಿವಿಧವೈಪಥಪಾಂಸುಗಳಿಂದ ನಾಡೆ ಸೀಚ್‌ದ | 

ತಲೆಯುಂ . . . ನೆಗಟ್ಟಲ್‌ (ಕಾದಂಉ. ೬೩೬); ನೂಯಾಯು ಪೆಟಲ ಗುಂಡುಗಳ ಜೋಡಿಸಿ | 

ಕಂಚಗಾಆರ ಪಸರಕಿಟ್ಟಂತೆ ಸೀಜ್‌ ಸಿಡಿಲು ಬೀಳುತಿವೆಯೆಡಬಲದೂಳಗೆ 

(ಭರಚ. ೩೪-೬೪). ದೇ. ॥ ತೆಲು. ಚೀಜುಮು; ತೊದ. ಸೀರ್‌; ಕುಇ. ಸೀರ್ಪ] i 

ಸೀಖ್ಕ, ಶೇರು, ಸೀರ್ಕು, ಸೇರ್ದು (ನಾ). ೧. ಒಂದು ಬಗೆಯ ಜಿಗುಟುಮಣ್ಣು; [ol 
ಜೇಡಿಮಣ್ಣು: 'ಸೀಟುಮಣ್ಣು' ಪರಾ. ಶೇರು: ೨. ಕೆಸರು; ಬದಿ: 

ಇಳಿಜಾರು ತೀಕ್ಷ್ಚವಾಯಿತು, ಜೌಗು ಅಧಿಕವಾಗಿ ಶೇರಾಯಿತು (ಹಸುಹೂ. ೧೫೧). ಸೀರು : | 

೧. "ಸೀರುಮಣ್ಣು' ಪರಾ. ಸೇರು: ೧. ಆ ಮನೆಯನ್ನು ಪೂರ್ತಿ ಸೇರಿನಲ್ಲೇ | 

ಕಟ್ಟಿದ್ದಾರೆ (ಕಣ). "ಚೇಜ್ಮು' ಪರಾ. | 

ಸೇರಮಣ್ಣು ವ ಜಿಗಿಯಾದ ಮಣ್ಣು; ಜೇಡಿಮಣ್ಣು: ಮೇಲೊಂದು ಮುಚ್ಚಳವಂ |1 [1s 

ಮುಚ್ಚಿ, ಅದರ ಸಂದಿಗೆ ಸೇರಮಣ್ಣಂ ಕೊಟ್ಟು ಕುಕ್ಕುಟಪುಟಿ ಹಾಕುವುದು (ಸಕವೈ. ೬೩). | 

| 

| 

| 

| 

| 

| 

| 

| 

| 


ಇತ್ಯಾದಿಗಳ ಬಾಯನ್ನು ಗಾಳಿ ಹೋಗದಂತೆ ಭದ್ರಪಡಿಸಲು ಬಳಸುವ) 
ಒಂದು ಬಗೆಯ ಜಿಗುಟಾದ ಮಣ್ಣು; ಜೇಡಿಮಣ್ಣು: ಮಂಡಗಗೆ ತುಪ್ಪ ಸಕ್ಕರೆ 
ಬಟ್ಟಿವಾಲಿಕ್ಕಿಕೊಂಡು ಪಿಂಡಂ ಮಾಡಿ ಹೊಸಮಡಕೆಯೊಳಗೆ ನೆಯ್ಕುಂಡದೊಡವಿಕ್ಕಿ 
ಅದನಿರಿಸಿ ಮುಚ್ಚುಳನಿಟ್ಟು ಸೀ!ಪಾಕಾಂ. ನೀ।ಜುಮಣ್ಣಿಕ್ಕಿ (ಸೂಪಶಾ. ೧-೨೧). 
“ಚೀರುಮಣ್ಣು' ಪರಾ. ಸೀರುಮಣ್ಣು: ಹಸುವಿನ ಹಾಲು ೪ ಕೊಳಗವನ್ನು ೧ 
ಗುಡಾಣಕ್ಕೆ ಹೊಯ್ದು . , . ಮುಚ್ಚಳ ಮುಚ್ಚಿಸಿ ಸೀರುಮಣ್ಣು ಕೊಟ್ಟು (ಸಕವೈ. ೩೯೦). 
ಸೇರುಮಣ್ಣು: ಚೀರುಮಣ್ಣನ್ನು ಕೆಲವರು ಸೇರುಮಣ್ಣೆಂದೂ ಹೇಳುತ್ತಾರೆ (ರೂಢಿ). 
[ಸೀಮ್ಮು 1% ಮಣ್ಣು (ಆ ಮಣ್‌)) 
ಸೀಟುಮಣ್ಣುಗೊಡು, ಸೀರುಮಣ್ಣುಗೊಡು (ಕ್ರಿ). (ಪಾತ್ರೆ, ಮಡಕೆ 
ಮುಂತಾದುವುಗಳೊಳಗೆ ಗಾಳಿ ಹೋಗದಂತೆ ಅವುಗಳ ಬಾಯಿಗೆ) 
ಜಿಗುಟಾದ ಜೇಡಿಮಣ್ಣನ್ನು ಬಳಿ,-- ಮೆತ್ತು: ಪರಿಮಳಂ ಪೋಗದಂದದಿ 
ಸೀ[ಪಾಠಾಂ.ನೀ।ಯಮಣ್ಣುಗೊಡಲುರಿಗೆಂಡದ ಮೇಲೆ ಹೊತ್ತದಂದದೊಳವಂ ತಿರುಹಿ 
(ಸೂಪಶಾ. ೫-೨೨). ಹೀರುಮಣ್ಣುಗೊಡು: ಕುಂಬಳದ ಬಳ್ಳಿಯಂ ಸಣ್ಣನಾಗಿ ಕತ್ತರಿಸಿ 
ತದಕಿ ಉಪ್ಪಿನಲ್ಲಿ ಅಟ್ಟ ಮಡಕೆಗೆ ಹಾಕಿ ಮುಚ್ಚಳವ ಮುಚ್ಚಿ ಸೀರುಮಣ್ಣುಗೊಟ್ಟು 


(ದೇ. ! ತಮಿ. ಮಲ. ಚೇಜು; ಕೋತ. ಚೇರ್‌; ತೊದ. ಸೋಬು್‌! 
ಸೀಟುಂಬಳ್‌ "ಸೀಟಿಂಬುಳು' ನೋ. 
ಸೀಟುಂಬಾಳು "ಸೀಲಟುಂಬುಳು' ನೋ. 


| 
| 
| 
| 
I 
| 
ಸೀಖಂಬುಳ್‌ "ಸೀಟುಂಬುಳು' ನೋ. 20] (ಸಕವೈ. ೩೬೫). (ಸೀಯಮಣ್ಣು *- ಕೊಡು] 
ಸೀಜುಂಬುಳಾಡಿಸು (ಕ್ರಿ). ಎರಚು; ಚಲ್ಲಾಪಿಲ್ಲಿ ಮಾಡು: ಬೆಂಬೀಳದೆ ತನಗಿದಿರಾದ | | -ಸ್ಕು (ಪ್ರ). ಧಾತುಗಳಿಗೆ ಪ್ರೇರಣಾರ್ಥದಲ್ಲಿ ಸೇರುವ ಕೃತ್‌ಪ್ರತ್ಮಯ : ಕೆಲವು 
ನೃಪನಿಕುರುಂಬವ ತಾನಿರದೆಚ್ಚ ಅಂಬುಗಳಿಂದ ಕರುಳ್ಗಳ ಸೀಳಿ ಸೀಯುಂಬುಳಾಡಿಸಿ | ಎಕಾರಾಂತ ಧಾತುಗಳಿಗೆ ಪ್ರೇರಣಾರ್ಥದಲ್ಲಿ ಇಸು ಪ್ರತ್ಮಯಕ್ಕೆ ಬದಲಾಗಿ - ಸು 
ಕೊಂದನತ್ತ (ನೇಮಿಸಂ. ೨೯-೧೨೦). [ಸೀಲುಂಬುಳಾಡು 4 - ಇಸ್ಬು| | ಎಂಬುದು ಸೇರುವುದುಂಟು (ಮಧ್ಯಮ. ೧೫೧). “ಇಂಬುಕೆಯ್ತು' ಪರಾ. 
ಸೀಖಂಬುಳಾಡು, ಸಿಲುಂಬಳಾಡು, ಸಿಜುಂಬುಲಾಡು, ಸಿಜುಂಬುಳಾಡು, | | -ಸ್ಮು (ಪ್ರ). ನಾಮವಾಚಕದ ಮೇಲೆ ಸೇರಿ, ಕ್ರಿಯಾರ್ಥವನ್ನು ಕೊಡುವ 
ಸೀರುಂಬುಳಾಡು (ಕ್ರಿ). ಎ ಸೀಜುಂಬುಳಾಡಿಸು: ಜಟಾಸುರನೆಂಬಸುರನನಾ ಜ ಪ್ರತ್ಮಯ: “ಪಟಸು' ಪರಾ. 
ಗಿರೀಂದ್ರಕಂದರದೊಳ್‌ ಸೀಳ್ಲು ಸೀಜುಂಬುಳಾಡಿ (ಪಂಪಭಾ. ೮-೩೧ ವ); ಸೃಗಾಲಶಾರ್ದೂಲ | | -ಸ್ಮು (ಪ್ರ). ಧಾತುವಿನ ಮೇಲೆ ಸೇರಿ ಭಾವನಾಮಗಳನ್ನು ಸಾಧಿಸುವ 
ಕಾಕಂಗಳ್‌ ಕಥಕನ ಪೃಢುಶರೀರಮಂ ಸೀಳ್ದು ಸೀಜುಂಬುಳಾಡಿ ಕೊಂದುವು | ಕೃತ್‌ಪ್ರತ್ಕಯ: "ಮುನಿಸ್ಸು ’ ಪರಾ. 
(ಪಂಚತಂ. ೧೪೫-೧೪). ಸಿಮಿ೦ಬಳಾಡು: ಆ ನರಿಗಳ್‌ ಸೀಳ್ದು ಸಿಜುಂಬಳಾಡಿ ತಿನೆ | | ಸ್ಮು- (ಉಪ) ಒಳ್ಳೆಯ, ಸುಂದರ, ಉತ್ತಮ, ಸಂಪೂರ್ಣ, ಯೋಗ ಇತ್ಯಾದಿ 
(ಸುಕುಮು. ೧೨-೩೯): ಮುಂಬರಿಯುತ ಶರಭಂಗಳ ಸೀಳಿ ಸಿಜುಂಬಳಾಡುತ ಬರೆ | ಅರ್ಥಗಳಲ್ಲಿ, ಪದಗಳ ಆದಿಯಲ್ಲಿ ಸೇರುವ ಸಂಸ್ಕೃತದ ಒಂದು 


(ಶ್ರೀಪಾಲ. ೬-೩೪). ಸಿಖಂಬುಲಾಡು: ಮಿಕ್ಕಿದಿರಾನ್ತ ವೈರಿಗಳನಾಹವರಂಗದೊಳಿಕ್ಕಿ [30 ಉಪಸರ್ಗ: "ಸುಜಾಣ', "ಸುಜಾಣೆ', "ಸುಡಾಳ' ಪರಾ. ಸಂ. 

ಮೆಟ್ಟಿ ಸೀಳ್ಲಿಕ್ಕಿ ಸಿಜುಮ್ಬುಲಾಡಿ (ಎಕ. ೪1. ಕಡೂರು. ೩-೫೦: 1191). ಸಿಖಂಬುಳಾಡು: | | ಸುಂಕೃ (ನಾ). ೧. (ಸರಕುಗಳ ತಯಾರಿಕೆ, ಮಾರಾಟ, ಆಮದು, ರಫ್ತು, 
ದಂತಿಗಳಂ ಸೀಳ್ದು ಸಿಜುಂಬುಳಾಡಿದುದದೊಂದುತ್ಯಂಠಕಂಠೀರವಂ (ಜಗವ. ೧೬-೧೨); | ಇತ್ಮಾದಿಗಳಿಂದ ಸರಕಾರಕ್ಕೆ ಸಲ್ಲಿಸಬೇಕಾದ) ತೆರಿಗೆ; ಜಕಾತಿ: ಶ್ರೀಮತು 
ಸಿಂಹಮಂ ಹರಭಂ ಸೀಳು ಸಿಲುಂಬುಳಾಡಿದವೊಲಾಂ ಮಾಟ್ಟ್‌ಂ ದ್ವಿಷದ್ಭೂಪನಂ | | ಹೆಬ್ಬೊಳಲ ಕೊಂಗಳೇಸ್ವರದೇವರಿಗೆ ಸುಂಕದ ಹೆಮ್ಮಾಡಿಯಣ್ನ ಅರಿಸ . . . 
(ಮಹಾನ. ೫-೮೪). ಹೀರುಂಬುಳಾಡು: ಎರಳೆಗಳ ತಂಡಮಂ . . . ಪಿಡಿದು ನೆತ್ತ ರಂ। | ಸಂಚೆದೀವಿಗೆ ಕೊಟ್ಟ ಗದ್ಮಾಣ ೧ರ ಧರ್ಮ್ಮ (ಎಕ. 1೪,ಕೃಷ್ಣರಾ ೪೧-೩;ಸು. 9507): ಅಡಕೆಯ 
ಕುಡಿದು ರುಂಕಿಸಿ ಸೀರುಂಬುಳಾಡಿ ಸುಂಟಿಗೆಯಂ ತಿಂದು ತೇಗುವ ತರಕ್ಷುಗಳೊಳಂ [35] ತೋಟದಲು ವರ್ಷಕ್ಕೆ ಮರದಲೊಂದಡಕೆ ಎಲೆಯ ಸುಂಕ (ಎಕ. ೪॥. ಶಿಕಾರಿ. 
(ಮರಾಚ. ೮-೨೪ ವು. (ಸೀಟುಂಬುಳು 4 ಆಡು] | ೨೦-೧೬; 1032): ಭಾಂಡವ ತುಂಬಿದ ಬಳಿಕ ಸುಂಕವ ತೆತ್ತಲ್ಲದೆ ವಿರಹಿತ ಹೋಗಬಾರದು 


ಸೀಲುಂಬುಳು, ಸಿಲುಂಬುಳ್‌, ಸೀಜುಂಬಳ್‌, ಸೀಜುಂಬಾಳು, ಸೀಜುಂಬುಳ್‌ (ನಾ). (ಬಸವ. ೧೯೮). ೨. ಕೊಡುಗೆ; ಕಾಣಿಕೆ: ನಿಡುಹುರ್ಬಿಗಂ ಕರ್ವಿಲ್ಲ ಬಿಂಕಮಂ 
ಹರಡಿ, ಚಲ್ಲಾಪಿಲ್ಲಿಯಾಗಿರುವುದು : ""ಸೀಜುಂಬುಳುಯೆಂದು ಕವಿಗಳಿಂ ಸುಂಕಮಿಕ್ಕಿದಂತೆ ನಗೆಮೊಗಕ್ಕೆ ಚಂದ್ರಮಂಡಲದೊಪ್ಪಮಂ ಕಪ್ಪಮಿಕ್ಕಿದಂತೆ 
ಸೂಸಾಟಂ''(ಕವಿಕಂ. ೨೨೫). ಸಿಖ೦ಬುಳ್‌:""ಸಿಲುಂಬುಳೆಂದು ಸೂಸಾಟಿಂ'' (ಕಶಸಾ. (ಪುಣ್ಮಾಸ್ರ. ೨-೩೨ ವ); ಹುಬ್ಬಿನ ಬಿಂಕವು ಇಂದ್ರನ ಸುಂಕವು ಸೋಕಿದರರೆ ನೆಲೆಗೊಳಿಸುತಿವೆ 
೬೬ ೪೭೩). ಹೀಟಯಿಂಬಳ್‌: ""ಸೀಯಂಬಳೆಂದಕ್ಕು ಸೂಸಾಟಕ್ಕೆ'' (ಶಬ್ರಮಂ. ೬೨). |40 (ಹಾಡುವಾ. ೨೨-೨). ೩. ಒಂದು ಬಗೆಯ ಲೆಕ್ಕ (2): ಬಿಸಿಗೆ ವಂದಕೊಪಿರೆಲೆ ಸಾಗಿಹ 
ಸೀಟುಂಬಾಳು: ಕಂಬುಕಂಧರಗಳ ಕವಲಂಬುಗಳಿಂ ಸೀಜುಂಬಾಳುವಂತಿಡುತಿಹರು (ಜಾನ: | | ಗಂಧ ಪಂಚಭಾರದ ಸುಂಕಂ ಅರಸನೊಲಿದೀವ ಪಡಿಯಂಬರದಿಂ ತೊಂಭತ್ತು ಭಾರಕ್ಕೇನುಂ 
೧೬-೭೬). ಸೀಟಿಂಬುಳ್‌: ""ಸೀಜುಂಬುಳ್‌ಸೂಸಾಟಂ'' (ಕವಿಕಂ. ೧೯೫). ಆ ಸೀಜ್ಮು| | ಬಕ್ಕುಂ (ಭಾಸ್ಕರ. ೩೪-೪). 

ಸೀಜುಡು (ನಾ). ದುಂಬಿಯ ಜಾತಿಗೆ ಸೇರಿದ ಒಂದು ಬಗೆಯ ಹುಳು; ಸುಂಕದ ಕಟ್ಟೆ ಎ. ತೆರಿಗೆ ವಸೂಲಿ ಮಾಡುವ ಉಕ್ಕಡ; ಜಕಾತಿಕಟ್ಟೆ: 
ಜೀರುದುಂಬಿ: ತಳ್ತೂಳ್ವ ಸೀಲುಡುವಿಂದದ್ದುತದಿಂ ಹಿಡಿಂಬವನಮಂ ಪೊಕ್ಕಂ ನರಸುಂಹಪುರದ ಸುಂಕದ ಕಟ್ಟೆಯಲ್ಲಿ ದೇವರ ಹೆಸರಿಗೆ ನಡೆಯುನ ಮಸಾಶನ ತಿಂಗಳು 


ಮರುನ್ನಂದನಂ (ಪಂಪಭಾ. ೩-೯); ಕರೆದುವು ಸೀಜುಡುಗಳ್‌ ಪೆರ್ಮರಂಗಳೆಲೆಯಿಕ್ಕಿ |45) ೧ಕ್ಕೆ... ರೂ ೧೨ (ಎಕ. ೪೫) ತಿರುಮ. ೧೪೦-೩೯; 1855); ಶೌಳಿಕಾರರಿಗೆ ಸುಂಕದ ಕಟ್ಟೆ 
ಕಲಲೆ ಬಿಟ್ಟುವು (ಪಂರಾಮ. ೭-೮೬). "ಜೀಜುಂಡೆ' ಪರಾ. (1) ಕೇಡಿಗೆ ತಾವು ಕೊಡುವ ಕಲ್ಲ ಮಂಟಪದ ನವರಂಗಮೆನಿಪೆನ್ನ ಸರ್ವಾಂಶದಲಿ 


ಸುಂಕ 
2 


ಕಾಣುವವಸರವಿಲ್ಲ (ಪಕ್ತಿಸ. ೩). ಸುಂಕದ ಮರ್ಯಾದೆ ತೆರಿಗೆಯ ಕಟ್ಟಳೆ, -- 
ವ್ಯವಸ್ಥೆ ಕನ್ನರದೇವನ ಮರ್ಯಾದೆಯಲಾದ ಸುಂಕದ ಮರ್ಯಾದೆಯಂ ತಪ್ಪದೆ 
ನಡಯಿಮೆನ್ನು ಬಿಟ್ಟ) (ಸೌಇಇ. ೪, ೭೬-೧೫: 991). ಸುಂಕದ ಹೆಗ್ಗಡೆ ಎ ತೆರಿಗೆಯನ್ನು 
ವಸೂಲುಮಾಡುವ ಅಧಿಕಾರವುಳ್ಳವನು; ಸುಂಕದ ಅಧಿಕಾರಿ: ಸುಂಕದ ಹೆಗ್ಗಡೆ 
ಬೊಪ್ಪಡೆ ಒಳಗಾಗಿ ಸುಂಕ ಆಯ ದಾಯ ಸಮಸ್ತಮಸ್ಕೆವಾದಿ ಧಾರಾಪೂರ್ವಕ ಮಾಡಿ 
ಬಿಟ್ಟರು (ಎಕ. ೪ (ಇ). ಮೈಸೂರು. ೨೧೫-೧೪; 1175). ಸುಂಕವ ಮಾಡು = ತೆರಿಗೆಯನ್ನು 
ವಸೂಲುಮಾಡು; ಸುಂಕವನ್ನು ತೆಗೆದುಕೊಳ್ಳು : ಪೆದ್ದರಸರು ಸುಂಕವ ಮಾಡುವ 
ಕಾಲದಲು . . . ಕೊಟ್ಟ ಸಿಲಾಶಾಸನ (ಎಕ. ೫೪. ಚಾಮರಾ. ೧೨೦-೩; 14747). 
(ಆ ಪ್ರಾ. ಸುಂಕ, ಸುಕ್ಕ./ ಸಂ. ಶುಲ್ಕ./ತಮಿ. ಚುಜ್ಕ, ಚುಕ್ಕ; ಮಲ. ಚುಂಗ; ತುಳು. 

ತೆಲು. ಸುಂಕ) 

ಸುಂಕ್ಚ "ಸುಂಕ್ಕು' ನೋ. 

ಸುಂಕ (ನಾ). [oY ಮರ್ಕಟನ ಕೆಯ್ಯ ಸುಂಕಂ ಕರ್ಕಟಕನ ಕರಕಪಾಲ ವಾಂಗುಲಿ 
ಯಾತದಿಂದರ್ಶಕ್ಷಿ €ರದೆ ತೀವಿ ವಿಷಕ್ಕೇಅಲುಮಿಟ್‌ಯೆ ಪೂಸಲೇಖುಗುಮಿಲೌಗುಂ 
(ಖಮದ. ೧೧:೩೭). 1 

ಸುಂಕಂಗೊಳ್‌ (ಕ್ರಿ). (ಆಲಂ) (ಸುಂಕದಂತೆ) ವಸೂಲುಮಾಡು; 
ಸೆಳೆದುಕೊಳ್ಳು; ವಶಪಡಿಸಿಕೊಳ್ಳು : ನನೆ ಪೇಜ್‌ ಬಂದ ಮಾವಂ ಮನೋಭಾವಂ 
ನಿಂದು ನೋಬ್ಟುದುಂ ವಿರಹಾಳಂಬಿನಿಯರಭಿಮಾನಧನಮುಳ್ಳನಿತುಮನಾಲೀಢಮಿಟ್ಟು 
ಸುಂಕಂಗೊಂಡಂ (ಮಲ್ಲಿಪು. ೬-೩೧); ನಿನ್ನ ಪ್ರಾಣವಲ್ಲಭನಪ್ಪೊದ್ದಾಯನಮಹಾರಾಜನ 
ಬಿಂಕಮಂ ಸುಂಕಂಗೊಂಡು ವೀರಮಂ ದೂರಂ ಮಾಡಿ. . . ಕೋಡಗಗಟ್ಟುಗಟ್ಟಿ ತಂದೆಂ | 
(ಧರ್ಮಾಮೃ. ೪-೨೫೨). [ಸುಂಕ + ಕೊಳ್‌) 

ಸುಂಕಂವಿಡು (ಕ್ರಿ). ತೆರಿಗೆವಿನಾಯಿತಿಯನ್ನು ಮಾಡು: ಸುಂಕಂವಿಟ್ಟರ್‌ xxx 
ಈವೂರಯೆಲ್ಲಕ್ಕಂ (ಎಕ. 11. ನಂಜನ. ೨೩-೭: ಸು. 750). (ಸುಂಕ, *- ಬಿಡು; 

ಸುಂಕಗಳ್ಳ (ನಾ). ತೆರಿಗೆಯನ್ನು ಕೊಡದೆ ವಸ್ತುಗಳನ್ನು ಕಳ್ಳತನದಿಂದ ಸಾಗಿಸು 
ವವನು : “ಕಳ್ಳತನದಿಂದ ಸಾಗಿಸುವವನು, ಸುಂಕಗಳ್ಳ'' (Smuggler. ಇಂಕಾ). 

(ಸುಂಕ, * ಕಳ್ಳ) 

ಸುಂಕಠಾಣೆ (ನಾ). ತೆರಿಗೆಯನ್ನು ವಸೂಲು ಮಾಡುವ ಉಕ್ಕಡ; ಜಕಾತಿಕಟ್ಟೆ 

ಘಟ್ಟದ ಕೆಳಗಣ ಸುನ್ಮಠಾಣೆಗಳಲ್ಲೂ ಬರೆಸಿ (ಮೈಆರಿ. ೧೯೨೮. ೫೮-೧೧; 1674). 
(ಸುಂಕ, *- ಠಾಣೆ (ಆ ತಾಣ)) 

ಸುಂಕಣಿ, ಸುಂಕರಿ (ನಾ). ೧. ಒಂದು ಬಗೆಯ ಹುಲ್ಲು : ಸುಂಕಣಿ ಹಳದಿ 
ಹೂನ್ನಿಯೊ ಶ್ವೇತ ಮುತ್ತಲವು (ನಂದಿಲೀ. ೭-೧೮). ಸು೦ಕರಿ : ೧. ಸುಂಕರೀಹುಲ್ಲು, 
ಕರೀವುನುಗದ ಹುಲ್ಲು, ಊಬಿನ ಹುಲ್ಲು, ಸಣ್ಣ ಊಬಿನ ಹುಲ್ಲು, ಕರಡಹುಲ್ಲು 
(ಮ್ಮಔಗಿ. ೪೩-೮೪೪). ೨. (ಆಲಂ) ಅಲ್ಪ; ಕ್ಷುದ್ರ (?): ಬರಿಯ 
ರಾಜಸದಿಂದಮೆಲ್ಲರೊಳ್ಳುಸಿವ ಸುಂಕರಿ ಬಿಂಕಮಂ ಬಿಡದ ಜಡಮತಿಗಳಂ 
ಸಾಮಭೇದದಿಂದ ವಶಗೊಳಿಸಲಳವೆ (ವೆಂಕಾರಾ. ೬-೭-೧೪). |ಆ ಪ್ರಾ. ಸುಂಕಲಿ| 

ಸುಂಕಪಾಳ 'ಸಂಕಪಾಲ' ನೋ. 

ಸುಂಕಮಾನ್ಯ (ನಾ). ತೆರಿಗೆಯನ್ನು ರದ್ದುಗೊಳಿಸುವಿಕೆ; ಸುಂಕದ ರಿಯಾಯಿತಿ: 
ಯಾ ಧರ್ಮ್ಮವನು ಆರೊಬ್ಬರು ಅಳಿದರೆ... 
ಹೋಹನು ಸುಂಕಮಾನ್ಮ (ಎಕ. ೪ (ಣು). ತಿರುವು. ೩೪-೧೧: 1564). 

ಸುಂಕರಿ "ಸುಂಕಣಿ' ನೋ. 

ಸುಂಕವೆಗ್ಗಡೆ "ಸುಂಕವೆರ್ಗಡೆ' ನೋ. 

ಸುಂಕವೆರ್ಗಡೆ, ಸುಂಕವೆಗ್ಗಡೆ (ನಾ). ತೆರಿಗೆಯನ್ನು ವಸೂಲಿ ಮಾಡುವ 
ಅಧಿಕಾರಿ: ಕಥಾನುರಾಗದಿಂದಿರ್ದಲ್ಲಿ ಸುಂಕವೆರ್ಗ್ಗಡೆ ಮಲ್ಲಿಯಣದಂಡನಾಯಕಂ 
(ಬೊಂಕಶಾ, ೧೯೩೪, ಬಂಕಾಪುರ. ೪-೨೦; 9847); ಇಂತಿನಿತುಮಂ ಪೆರ್ಗ್ಗಡೆ ಕರಣಂಗಳ್‌ 
ಸುಂಕವೆರ್ಗ್ಗಡೆಗಳುಂ . . . ರಕ್ಷಿಸುವರ್‌ (ಸೌಇಇ. ೩% ೪೫-೩೨; 1071). ಸುಂಕವೆಗ್ಗಡೆ : 
ಬಳ್ಳಿಗಾವೆಯ ಸ್ಥಳದ ಠಾಣೋಗದ ಸುಂಕವೆಗ್ಗಡೆ ಕೊಮ್ಮರಾಜಂ (ಎಕ. ॥ (5). ಶಿಕಾರಿ. 

(ಸುಂಕ, + ಪೆರ್ಗಡೆ] 


(ಸುಂಕ, 4 ಮಾನ್ಯ] 


೩೩೪-೧೯; ಸು.1100). 


೮೫೭೬ 


ಕವಿಲೆಯ ಕೊಂದ ಪಾಪದಲಿ 


ಸುಂಕುಬುಲ್ಲು 


[ad 


| | ಸುಂಕಾಧಿಕಾರಿ (ನಾ). ಎ ಸುಂಕವೆರ್ಗಡೆ: ಸುಂಕಾಧಿಕಾರಿ ಮಂಚ್ಕರಸಂಗೆ ಪ್ಯಾ 
| ವಾಗಲು ಅಡ್ಡವಟ್ಟೆಯ ಸುಂಕವನು ಮಾನ್ಯವಾಗಿ . . . ಬಿಟ್ಟ ಕೋಣ ೧೦ 
| (ಕಇಆ. ೪೫-೬೩-೩೪; 1229); ಕೊಪ್ಪದ ನಾಡ ಸುಂಕಾಧಿಕಾರಿ ಮಾದಣ್ಣನ ಮಗ 
[| 
| 
| 
| ವಸೂಲಿಗಾರ (7): ಎಸುತ ಹೊಗುವರು ಭಟನ ಘಾಯಕೆ ಮುಸುಡ 
.- * ಕುಮಾರತಾಪಸಬ್ಭಂದಮೇನೆಸೆದಿರ್ದುದೋ (ವೃಷಣ. ೧೧-೪೪). 


ಸುಂಕ, *- ಅಧಿಕಾರಿ] 
ಸುಂಕಿಕ್ಕು (ಕ್ರಿ). ಸುರುಳಿ ಸುತ್ತು: ನಾರ ಸೀರೆಯನೊಗೆವ ಜಡೆಗೆ ಸುಂಕಿಕ್ಕುವಾ 
| 
| | ತಿರುಹುವರಡಿಗಡಿಗೆ ಸಾಹಸದ ಸುಂಕಿಗನೊಡನೆ ತಲೆಯೊತ್ತಿದರು ಷಡುರಢರು 
| (ಕುವ್ಮಾದ್ರೋ, ೬-೨೬). (ಸುಂಕ 3 -ಇಗ) 
[ಸುಂಕು, (ಆ ಸುರ್ಕು) 4 ಇಡು] 
ಸುಂಕಿನುಂಡೆ "ಸುಖಿನುಂಡೆ' ನೋ. 


(ಎಕೆ. ೪1. ರೊಪ್ಪ, ೧೧-೧೦; 1327). 


ದಾರಮಂ ಬಿಗಿವ . . . ಚಾರುಮುನಿಪುತ್ರರ್ಗೆ ವಂದಿಸುತ ಬಂದು (ಹಚಕಾ. ೫-೫3). 
(ಸುಂಕು, (< ಸುರ್ಕು) 4 ಇಕ್ಕು] 

15| ಸುಂಕಿಗಿತಿ ಸ ಸುಂಕದ ಅಧಿಕಾರಿಯ ಹೆಂಡತಿ: ಅರಸನ ಪೆಂಡತಿ, ಅರಸಿತಿ 

| ಏವಂ. . . ಸುಂಕಿಗಿತಿ, ತೋಟಿಗಿತಿ (ಶಬ್ದಾನು. ೧೯೧ ಪ್ರಯೋ). 


ಸುಂಕಿಗ (ನಾ). ೧. ತೆರಿಗೆಯನ್ನು ವಸೂಲು ಮಾಡುವ ಅಧಿಕಾರಿ: ಪಡಿಸಣಿಗಂ, 
ಸುಂಕಿಗಂ (ಧಾಷಾಧೂ. ೧೬೮ ಉದಾ); ಶ್ರೀಮತು ಮೂಲುನಾಡ ಸುಂಕಿಗರುವಿಟ್ಟು ಮುನ್ನೆ 
ಸನಡೆವಾಚಜು ಪೇಜ್‌ನ ಮೇಲೆ (ಎಇ. ೩೪, ೭೭-೧: 1037): ಹೊಳಲ ಸುಂಕಿಗನಂತೆ 
ತೊಳಲುತ್ತಿದ್ದೆನವ್ವ (ಮಹಾದೇ. ಬ. ೪೩-೧೦೦). ೨. (ಆಲಂ) ಸೂರೆಕಾರ; 
[ಸುಂಕಿಗ 4 -ಇತ್ತಿ (ಆ -ಇತ್ತಿ)] 
ಡೇ (ಕ್ರಿ). ಸುರುಳಿ ಮಾಡು; ಸುತ್ತು: ಯಜ್ಞೋಪವೀತಮಂ ಬಂಧಿಸುವ 
! ಜಡೆಗೆ ಸುಂಕಿಡುವ (ಪಾಠಾ. ಯ ಸುಂಕಿಸುವ] . . . ಮುನೀಶ್ವರರ ಕುಮಾರರಂ ಕಂಡು 
ಕ ಕೈಮುಗಿದಂ ಹರಿಶ್ಚಂದ್ರನು (ಹಚಕಾ. ೬-೩೭); ಜಾ ಯೆ! ಸುಂಕಿಡುವಕ್ಷಮಾಲೆಯ 
| 
» ಸುಂಕೃ, ಸುಕ್ಕು, ಸೂಕ (ನಾ). ೧. ಧಾನ್ಯಗಳ ಮೇಲಿರುವ 
KE ಮೊನಟಾದ ತುದಿ; ಧಾನ್ಮಶೂಕ: ರಾಜಾನ್ನದ ಸುಂಕಿನೋಪಾದಿಯಲ್ಲಿ 
ಸೂಕ್ಷ್ಮವಾಗಿ . .. ಪರಮಾತ್ಮಲಿಂಗವು ವಿಶೇಷವಾಗಿರುತ್ತಿದ್ದಿತು (ಕೈವಟ ೨೪); ಸುಂಕಿನ 
|. ಚೋಳದ BN ನೋಡಿ ನೋಡಿ ನಲಿಯಬೇಕು (ಬೆಳುವ. ೨೩೬). ೨. ತುದಿ; 


ಮೊನೆ: ಅಮೃತಕಲಶದ ಕೆಳಗೆ ಹಾಕಿರ್ದ ದರ್ಭೆಯ ನೆಕ್ಕಲು ಆ ದರ್ಭೆಯ ಸುಂಕಿನಿಂದ 
| ಸರ್ಪಗಳ ನಾಲಿಗೆ ಯರಡಾಗಿ ಸೀಳಲು (ಕ ಶೀಮ. ೨೫೯-೪). ಸುಂಕೃ: ೧. ಹಂತಿಯ 


ತಿರುಗವ ಬಸವಣ್ಣನ ಮೈಮೇಲಿನ ಸುಂಕವನ್ನು . . . ಜಾಡಿಸುವಳು (ಕನ್ನಜಾ. ೨೭). 
೨. ಹುಲ್ಲು ಮುಂತಾದುವುಗಳ ಎಲೆಯ ಮೇಲಿರುವ ಊಬು: 
ನೊಣನುತ್ತಕವೆಂಬ ವನಸ್ಪತಿಯ ಎಲೆಗಳ ಮೇಲೆ ಅಂಟಿನಂಥ ಜಿಗುಟುಪದಾರ್ಥವೂ 
ಸುಂಕವೂ ಇರುವದುಂಟು (ಮುಂಬಯು. ೬-೨೭೫). ಸುಕ್ಕು: ೧. ಜೋಳದ ತೆನೆಗಳ ಸುಕ್ಕು 
ಗಾಳಿಗೆ ಹಾರಿ ಹೋಯಿತು (ರೂಡಿ. ಸೂಕ: ೧. ಹೃದಯಕುಹರಾಂಭೋಜದೊಳಗೆ 
ನೀವಾರಸೂಕದ ಸದೃಶವಾದ ನಿನ್ನಂ ಭಾವಿಸಿ (ಭಕ್ತಿಸು. ॥ಓ ೨೪-೩) 
(ಆ ಪ್ರಾ. ಸುಂಕಅ, ಸೂಅ./ ಸಂ. ಶೂಕ.! ತೆಲು. ಸುಂಕು] 
ಸುಂಕುದಬ್ಬೆಹುಲ್ಲು, ಸುಕ್ಕುದಬ್ಬೆಹುಲ್ಲು (ನಾ). (ಊಬಿನಿಂದ ಕೂಡಿರುವ) 
ಒಂದು ಬಗೆಯ ಹುಲ್ಲು: «ಮಣಿ. ಸುಕ್ಕುದಬ್ಬೆ ಹುಲ್ಲು 
(ಸುಂಕ್ಕು 3- ದಬ್ಬೈ (ಆ ದರ್ಬೆ) 4 ಹುಲ್ಲು (ಆ ಪುಲ್‌)) 
ಸುಂಕುಬುಲ್‌, ಸುಂಕುಬುಲ್ಲು (ನಾ). (ಊಬಿನಿಂದ ಕೂಡಿರುವ) ಒಂದು 
ಬಗೆಯ ಹುಲ್ಲು: ಪಕ್ಕಿಗಳೆಲ್ಲಂ ಪರ್ದು ಕಾಗೆಗಳೆ ಪುಲ್ಲೆಲ್ಲಮೆ ಸುಂಕುಬುಲ್ಲೆ 
- ಚರಿಯಿಸುವರೆಲ್ಲಂ ಕಿರಾತಗಣಮು!ಂ} ರಾಕ್ಷಸಗಣಮೆ (ಬಂಹರಿ. ೮-೧೩ ವ). 
ಸುಂಕುಬುಲ್ಲು: '"ಶೂಕತೃಣ:- ಸುಂಕುಬುಲ್ಲು'' (ಓಷಧಿ. ೧೬೯). [ಸುಂಕ್ಕು - ಪುಲ್‌] 
ಸುಂಕುಬುಲ್ಲು "ಸುಂಕುಬುಲ್‌' ನೋ. 


40 2೪-೧೦೮೬). 


(ಮೈಔಿಗಿ. ೨೦-೩೬೭). 


4s 


ಸುಂಕುರೋಗ ೮೫೭೭ ಸುಂಡ 


ಸುಂಕುರೋಗ "ಸೋಂಕುರೋಗ' ನೋ. | ಸುಂಟಗೆಗೋಲ್‌, ಸುಂಟಗೆಗೋಲು, ಸುಂಟಿಗೆಗೋಲು (ನಾ). ಮಾಂಸವನ್ನು 
ಸುಂಕೇಶ್ವರ, ಸಂಕೇಶ್ವರಿ (ನಾ). ಒಂದು ಬಗೆಯ ಮರ ಮತ್ತು ಅದರ ಹೂವು: ಸಿಕ್ಕಿಸಿ ಸುಡಲು ಬಳಸುವ ಕೋಲು ,-- ಚುಚ್ಚುಗೋಲು; ಮಾಂಸವನ್ನು 
ಅಡಸಾರ ಸುಂಕೇಶ್ವರ ಅದರಗಂಚಿ ಗೋರಟಿ ರುದ್ರಗಂಟಿ (ಕೃಹಿಪ್ರ. ೨೦೧). ಸಂಕೇಶ್ವರಿ: | ಚುಚ್ಚಿ ಸುಡಲು ಬಳಸುವ ಸಲಾಕಿ ,- ಕಂಬಿ: ಚೆನ್ನ ಸುಂಟಗೆಗೋಲನಳವಡಿಸಿ 
ಸಣ್‌ಕತ್ತಿ ಸಂಕೇಶ್ವರಿ, ವಾತನಾರಾಯಣ, ಕೆಂಪುಕೆಂಚಗೆ, ನೀರಂಗಿ (ಮೈಣಗಿ. ೨೯-೫೬೩). ತಂದು ಹೊಸಕಿಚ್ಚಂ ಹೊಸೆದು (ಕಣ್ಣರ. ದೇ. ೧೩೧-೫); ಮಸೆವುದು ಕೊಡೆ ಕತ್ತಿಗಳನಾಗಳೆ 
(ದೇ. 8 ತೆಲು. ಸುಂಕೇಸರಿ, ಸುಂಕೇಸಲ, ಸುಂಕಾಸರಿ./ ಮರಾ. ಸಂಕಾಸುರ, ಸಂಕೇಶ್ವರ] |5| ಸುಂಟಗೆಗೋಲ್ಲಳೆಲ್ಲಮಂ ಬಸಿವುದು ಕೋಪದಿಂದರೆಯುತಿರ್ಪುದು ಸಂಬರಮಂ 
ಸುಂಕ್ಲಾಯಿ (ನಾ). ಒಬ್ಬ ಕ್ಷುದ್ರದೇವತೆಯ ಹೆಸರು: ಬುಳ್ಳನು ಸುಂಕ್ಲಾಯಿ (ಸೂಕ್ತಿಸು. ೩-೯೮). ಸುಂಟಗೆಗೋಲು: ಸುಂಟಗೆಗೋಲಿಂದಡಗಂ ಮಾಂಟ ಪೊರಳ್ಜುತ್ತೆ 
, .. ಬಕ್ಕಾಯಿ ಎಲ್ಲ ನಾನಾಕದಾ ಕಳ್ಳದೇವತೆಗಳ ನಿಲ್ಲದೆ ಒಲಿಸಿದರು ಪೊಳ್ಳಲ್ಲದೆ ಗತಿ ಪಚಿಸಿ (ವೃಷವಿ.೧೦-೯೩). ಸುಂಟಿಗೆಗೋಲು ; ಮೃಗೆವಂ ಬಿರ್ಚಿ ಮೇಲ್ಲಂಡಂಗಳಂ 
ಇಲ್ಲವೊ (ಎಸಾಸು. ೫೮-೨). [7] ತೆಗೆದು... ತಾಂ ಕಾಸಲ್ವೇಡಿ ಪೊಸ ಸುಂಟಿಗೆಗೋಲನೊಂದಂ ಕಸಿ ಪೊಸಕಿಚ್ಚಂ 
ಸುಂಗಲಂಬು (ನಾ). ಒಂದು ಬಗೆಯ ಬಾಣ: ಕಾಲಾಳ್ಕಾದುತ್ತಿರೆ ಸುಜ್ನಲಂಬು ಪೊಸೆದು ಪಟುವಂ ಮಾಡಿ (ತ್ರಿಪುಎ. ೨೭-೧೨೨ ವ); ತನ್ನಗಯುಗದ ನವಖಂಡಮಂ.. . . 
ಪಾಟ್‌ದೊಡೆ (ಸೌಣಇ. 1-1 ೫೮-೧೧; ಸು. 10ನೆಯ ಶತ). "ಚು೦ಗಲ' ಪರಾ. 10| ಕಿಚ್ಚಿನೊಳಗಿಟ್ಟು ಸುಂಟಿಗೆಗೋಲಿನಿಂ ತವಕದಿಂ ತಿರುವಿ ಪಚಿಸುತ್ತೆ (ಮಹಾವಿ. ೭-೪೩). 
(? + ಅಂಬ್ಕು| [ಸುಂಟಗೆ 4 ಕೋಲ್‌) 


ಸುಂಚಿಸು (ಕ್ರಿ). ಲೇಪಿಸು; ಬಳಿ: ವಿದ್ಕಾಧರತಂತ್ರಕ್ಕೆ ವಿಧಿ ಮಂತ್ರಿಸಿ ಕಾಡಿಗೆಯಂ | | ಸುಂಟಗೆಗೋಲು "ಸುಂಟಗೆಗೋಲ್‌' ನೋ. 

ಸುಂಚಿಸಿದನೆಂಬಂತಿಂದ್ರನೀಲದ ವಿಮಾನಂಗಳಿಂ (ಧರ್ಮಾಮ್ಯ. ೮-೧೯೬). [? * -ಇಸ್ಕು| | | ಸುಂಟರ "ಸುಟ್ಟುರೆ' ನೋ. 

ಸುಂಟ "ಶುಂಟ' ನೋ. ಸುಂಟರಗಾಳಿ "ಸುಟ್ಟುರೆಗಾಳಿ' ನೋ. 

ಸುಂಟಗೆ, ಶುಂಟಿಕೆ, ಸುಂಟಿಗೆ, ಸುಂಡಿಕೆ, ಸೂಂಟಗೆ (ನಾ). ೧. ಸುಟ್ಟ ಮಾಂಸ: |15| ಸುಂಟರುಗಾಳಿ "ಸುಟ್ಟುರೆಗಾಳಿ' ನೋ. 

ಚತುರಂಗಸಾಧನದ ಮೆಯ್ಮೆಯ್ಕೊಳ್‌ ಜಿಗಿಲ್ತಾಂತ ನಾಯಕರಂ ಸುಂಟಗೆಯಾ | | ಸುಂಟಿ, ಸುಂದಿ, ಸೊಂಟಿ (ನಾ). (ಅಡಿಗೆಗೆ ಅಥವಾ ಔಷಧಿಗೆ ಉಪ 


(ಪಾಠಾಂ. ಟಿಗೆಯೂ, ಟಗೆಯೂ]ಅೌದಂತೆ ರಥದೊಳ್‌ ಜೋಲ್ವನ್ನೆಗಂ [ಕೋರಿದ | | ಯೋಗಿಸುವ) ಒಂದು ಬಗೆಯ ಬೇರು; (ಹಸಿ ಅಥವಾ ಒಣ) ಶುಂಠಿ; 
ಚಾಪಕಳಾಕೌಶಳಮಂ ಜಗಕ್ಕೆ ಮೆಜೆದಂ ಮೆಯ್ವೆರ್ಚಿ ಕುಂಭೋದ್ಭವಂ (ಪಂಪಭಾ. ಕಾರಗೆಣಸು: ಬಿಸುನೀರೊಳ್‌ ಕುಡಿಯಿಸು ಹಿಂಗು ಸುಂಶಿಸಂವರ್ಚಲಂಗಳಂ (ಲೋಕೋಪ. 
೧೨-೨೪); ಕುತ್ತಿದ ಕೊಂತದೊಳ್‌ ಕೋಲ ಸುಂಟಗೆಯಂತೆ ಸಾಲಿಟ್ಟು ಬೀಟೆ'ಯುಂ (ಅನಂಪ್ರ ೯-೮); ಸುಂಟಿ ತಿಂದ ಬಾಯೊಳ್‌ ಬಿಸಿನೀರಂ ಕುಡಿದರಂತೆ ಮಿಡುಮಿಡುಮಿಡುಕ 
೧೧-೮೪ ದ). ೨. ಮಾಂಸ; ಬಾಡು: ಸುಡುವರ್‌ ಸುಂಟಗೆ ಕಾಸುವರ್‌ |20| (ಧರ್ಮಾಮ್ಯ. ೧೦-೧೯೨ವ). ಸುಂಠಿ: ಉಮರಾವತಿಯ ಕಡಿಯ ಸುಂಠಿಯು ಇತ್ತ ಕಡೆಗೆ 
೬. ವೈರದಿಂ (ಅನಂಪು ೯-೩೧); ಸುಂಟಗೆಯ ಕೋಲೊಳುರುಳ್ಳಿ ಕಾಸುತ್ತ (ಬಸಪು ೧೮-೨೯). ಬಹಳ ಪ್ರಖ್ಯಾತವದೆ (ಮುಂಬವ್ಮಾ. ೫೮). ಸೊಂಟಿ : ಸೊಂಟಿಯ ರಸದಿಂದ ಕೊಂಡರೆ 


ಪಿಡಿದು ಶುಂಟಿಕೆಯಣಲೊಳಡಸುವ ಸುರಪಸಿಖಗಳ ಮಣಿಸುವತಿಬಲರಮಮ ಬಂದುದು | | ಸುಂಟಿಗೆ "ಸುಂಟಗೆ' ನೋ. 

ಭೂಮಿಯಗಲದಲಿ «ಅಂಬಕಾ. ೮-೪೧). ಸುಂಟಿಗೆ: ೧. ""ಸುಲಟಿಗೆಯೆಂದುಂ ಸುಂಟಿಗೆಗಳಿ (ಕ್ರಿ). ಮಾಂಸವನ್ನು ಕೀಳು: ಸದೆವರಿವುರ್ದುವ ಸುಡುವಡುವ 
ಕೊಟ್ಟಿಸಮೆಂದುಂ ಸುಡುಬಾಡು'' (ಕಶಸಾ. ೫೨-೧೨೪); ತುಟುಗಿದೆಲುವಿನ ಸಾಲ ಸುಂಟಿಗೆ |25| ಸುಂಟಿಗೆಗಳೆವ ನೆತ್ತರ್ಗಜೆವ . . . ಗೆಯ್ಮೆಯೊಳ್‌ ಕೈಮೆಯುಂ ಸಫಲಮಪ್ಪುವು 
ಮೆಚೆವ ಮಾಂಸದ ರಾಸಿಗಳ ಹರದೆಅಕೆಗಳ ಕಂಡಬಲೆ ಹೊಗಳಿದಳಡಬಳದ ಮನೆಯ (ಚಿಕವಂ. ೯-೪).  (ಸುಂಟಿಗೆ (ಆ ಸುಂಟಗೆ) 4 ಕಳೆ) 

(ಕುಮ್ಮಾವಿ, ೩-೩೭), ೨. ಇತ್ತಲು ಹೋಮಂ ಮಾಡುವರಿತ್ತಲು ಸುಂಟಿಗೆಯನೊಯ್ದು | ಸುಂಟಿಗೆಗೋಲು "ಸುಂಟಗೆಗೋಲ್‌' ನೋ. 

ಕಾಸುವರೆಂಬರ್‌ (ಸಮಪ. ೧೪-೮೯); ಅರಿಯ ಖಂಡದಿ ಹಸಿಯ ೬... ಸುಂಟಿಗೆಯಡಗು (ನಾ). ಗುಂಡಿಗೆಯ ಮಾಂಸ: ""ಸುಂ |ಪಾಕಾಂ. ತುಂ] ಟಿಗೆಯಡಗೆನೆ 
ಭೂತಾವಳಿಯ ದಣಿಸಿದ (ಕುವ್ಮಾಕ ೮-೪೨). ೪. ಸಲಾಕಿಯಲ್ಲಿಟ್ಟು ಸುಡಲು | ಹೃದಯಮಾಂಸಂ'' (ಭಾರನಿ. ೧೮). [ಸುಂಟಿಗೆ (ಆ ಸುಂಟಗೆ) 4 ಅಡಗ್ಳು) 
(ಮುಖವಾಗಿ) ತೆಗೆದುಕೊಳ್ಳುವ ದೇಹದ ಭಾಗ; ಗುಂಡಿಗೆ; ಹೃದಯ: |೨| ಸುಂಟಿದಿನ್‌ (ಕ್ರಿ). ಶುಂಠಿಯನ್ನು ತಿನ್ನು: ತಲೆಯಂ ಬಲುವಡಿರ್ಗ ಟೆ ನಿಲಲಾಅದೆ 
ಕೆದಜೌತೀಚೆಯ ದೆಸೆ ಸುನೀತನ ಸದೆದು ತೆಗೆ ಸುಂಟಿಗೆಯನೆನುತಲಿ ಯದುನೃಪಾಲರು | ಸುಂಟಿದಿಂದ ಕೋಡಗದಂತುಮ್ಮಳಿಸಿ (ಧರ್ಮಾಮ್ಮ. ೧-೪೧). [ಸುಂಟ + ತಿನ್‌] 
ಗಜಬಜಿಸಲು (ಕುವ್ಮಾಸ. ೮-೩೯); ತೊರಳೆಗುಪ್ಪೆ ಮಜ್ಜೆಯ ತೆವರ್‌ ಸುಂಟಿಗೆಯ ಸಾಲ್‌ | | ಸುಂಟಿಹುಲ್ಲು (ನಾ). ಒಂದು ಬಗೆಯ ಹುಲ್ಲು: 8. "ಶುಂಠಿಹುಲ್ಲು' ಪರಾ. 
ತಳಿತ ಖಂಡಂಗಳ ಬಣಬೆ . . . ತದ್ರಣರಂಗದೆಲ್ಲಿಡೆಯೊಳುಂ ತೀವೆ (ಚಬಪು. ೪೮-೫೬). | | [ಸುಂಟಿ 4 ಹುಲ್ಲು (< ಪುಲ್‌)) 

ಸುಂಡಿಕೆ: ೨. ನಿನ್ನೆದೆಯ ಹಳಚಿ ಕವಿ ಬಲ ಮೇಘನಾದರ ಸೆಳೆದುತ್ತತ್ಸುಂಡಿಕೆಗಳನಿಬರು | | ಸುಂಟುರುಗಾಳಿ "ಸುಟ್ಟುರೆಗಾಳಿ' ನೋ. 

ಮೆಲುವ್ರೆವೆಂದನು (ಅಂಬ. ೨೭-೧೨). ಸೂಂಟಗೆ : ೨. ಸತ್ತಿಗೆ ಗಗ್ಗರಂ ಕರುಳ ಬಕ್ಕಳೆ |35| ಸುಂಟುರೆ "ಸುಟ್ಟುರೆ' ನೋ. 

ಮಾಂಟಿದ ಕಣ್ಣಳ್ಳೆಸರಂ ಸುತ್ತಿದ ಬಾಳದುಳ್ಳಿವಿಯ ಸೂಂಟಗೆ ಪಂದಲೆಯೊಂದು | | ಸುಂಟೆ (ನಾ). ಬಿಲ್ಲೆ; ಚೂರು: ಒಬ್ಬ ಹುಡುಗಿಯು . . . ಒಂದು ದಪ್ಪ ಬೆರಣಿ 


೩. "ಎಲುಬಿನ ಭೇದ'' (ಕಮದ. ನ. ೪೬ ವೃತ್ತಿ, ಅಡಿಟಿ). ಶು೦ಟಿಕೆ : ೨. ರಣದೊಳಹಿತರ | ಕೆಡುವುದು ಕಂಟಕವಾದತಿಸಾರ (ಸಾಳೃಸಾಂ. ೭). | ಪ್ರಾ. ಸುಂಠೀ./ ಸಂ. ಶುಂಠಿ, ಶುಂಠೀ। 


ಬಾಸಿಗಂ . . .ಒಂದಿ ನಿಲೆ ಸಾಧಕಿ ಬತ್ತಲೆ ಬರ್ಪಳೊಪ್ಪಿದಳ್‌ (ಕಾವ್ಶಸಾ. ೫೩೬). ೫. ನೆಣ; ಸುಂಟೆಯನ್ನು ಇರಿಸಿ ಅದಕ್ಕೆ ಕೈಮುಗಿಯುತಾ (ಪೇಟೇಮು. ೬). 17) 

ಕೊಬ್ಬು: ನೇಪಾಳನ ಬೆನ್ನ ಸೂಂಟಗೆಗೆ . . . ಕಾಯ್ದು ಖಳ್ಗಮಾಕಾಳಿಯಡರ್ತ್ತು ಸುಂಠಿ "ಸುಂಟಿ' ನೋ. 

ನಿಳ್ಳುವಳು ನಾಲಗೆಯಂ ನರಸಿಂಗಭೂಪನ (ಎಕ. 1%, ಹುಣಸೂ. ೧೩೭-೧೭; 1163). ಸುಂಡಿವೆರಲ್‌ (ನಾ). ಚಿಕ್ಕ ಬೆರಳು; ಗಿಡ್ಡ ಬೆರಳು: ಕೊಜಟುದಲೆಯ 
ಸುಂಟಿಗೆಯ ಕೋಲು ಎ ಸುಂಟಗೆಗೋಲ್‌ : ಕಣ್ಣಪ್ಪದೇವನು ಆ ಮೃಗವನೆಸದು |40, ಕೊಳೆನಾಜುವ ಕಬ್ಬಾಯ ಸುರುಟುಕಿವಿಯ ಸುಂಶಿವೆರಲ (ನೇಮಿಸಂ. ೩-೧೦೩). 

ಮಾಂಸವ ತೆಗದು, ಸುಂಟಿಗೆಯ ಕೋಲಿನಲ್ಲಿ ಸರಗೊಳಿಸಿ ಉರಿಯ ಕಾಸಿ... ಮಾಂಸವ [ಸುಂಠ್ಮಿ (8 <- ತಮಿ. ಚುಣ್ಬು ಐ ಚಿಕ್ಕದು) 4 ಬೆರಲ್‌] 

ಸಮರ್ಪಿಸಲು (ಭೈರಸೂ. 1. ೧೨೭). [1 ಸುಂಡಠಿಸು (ಕ್ರಿ). (7): ನೆರೆಹೊರೆಗಳಿಂ ನೀಡಿಸಿಕೊಳುತ ಮಕ್ಕಳಾ ಕೂಡೆ ಸುಂಲಿಸುವ 


ಸುಂಟಗೆಗೋ (ಕ್ರಿ). ಸುಟ್ಟ ಮಾಂಸವನ್ನು ಕಂಬಿಯಲ್ಲಿ ಪೋಣಿಸು :ಗಜ್‌ ಸೀದು ರಲ್ಲಳುಕದಿರ್ಪವರಲ್ಲ (ಲಿಂಗಪು. ೧೮-೧೯). 1+ - ಇಸ್ಟು) 

ಮುಜುಂಟಿ ವಿಹಂಗಸಂಕುಲಂ ಗೆಂಟಛಳೊಳೊಂದಿ ತಾಅೌದ ಮರಂಗಳ ತೂಲಲು ಸುಂಡ (ನಾ). ೧. (ಉದ್ದವಾದ ಮೂತಿ ಇರುವ ಒಂದು ಜಾತಿಯ) 
ಗೊಂಬುಗೊಂಬಿನೊಳ್‌ ಸುಂಟಗೆಗೋದ ಮಾಟ್ಕೆಯವೊಲಿರ್ದುವು[ಡುಂ1ಗಿ ನಿದಾಘ |45| ಚಿಕ್ಕ ಇಲಿ; ಮೂಗಿಲಿ; ಚುಚುಂದರ: ಹಾಗೆಯೆ ಇರು ಸುಂಡ ಹೀಗೆಯೆ ಇರು 
ಕಾಲದೊಳ್‌ (ಸೂಕ್ತಿಸು. ೧೦-೧೦೯). [ಸುಂಟಗೆ 3- ಕೋ; ಸುಂಡ ಅಡಕೇಯ ಕುಕ್ಕೇಲಿ ಇರು ಸುಂಡ ನಮಗೆ ಅಡಕೆ ಕೊಟ್ಟೋಳ ಕಡಿ ಸುಂಡ 


ಸುಂಡಲ 


೮೫೭೮ 


(ನನ್ನೂರು. ೧೦೩); ಸುಂಡ ತನ್ನ ಪ್ರಾಯದಲ್ಲಿ ಮೂಗಂಡಗ ಬಾಳಿತು (ಗಾದ). ೨. ಇಲಿಯ | 


ಮರಿ: ಗಜದೊಳ್‌ ಸುಂಡಗೆ ಯುದ್ಧವೇ (ಸೋಮೇಶ. ೪೫); ಪೆಟ್ಟಿಗೆಯಿಂದ ಸುಂಡಗಳು 
ನೆಗೆದು ಬಂದಿದ್ದರೆ ಬೆಕ್ಕು ಹೇಗೆ ಮಾಡುತ್ತಿದ್ದಿತೊ ಹಾಗೆ (ಬಾಳಹೊ. ೯೯). 
[ದೇ. ॥ ತಮಿ. ಚುಣ್ಬನ್‌; ಮಲ. ಚುಣ್ಣ; ತೆಲು. ಚುಂಡು./ ಸಂ. ಶುಂಡಮೂಷಿಕಾ, 
ಶುಂಡಿಮೂಷಿಕಾ। 

ಸುಂಡಲ "ಸುಂಡಿಲ್‌' ನೋ. 

ಸುಂಡಲು "ಸುಂಡಿಲ್‌' ನೋ. 

ಸುಂಡಳೆ (ನಾ). (7): ಸುಳಿವ ಸೀಳುವ ಹಳಚಿ ಮಾರ್ಮಲ ಮಲತು ಹೋರುವ 
ಕಳೆಯಲುರೆ ನೊಂದಳಲಿ ಸುಂಡಳೆ ತೆಗೆದುವಸುವ (ಮೂಲರಾ. ೫-೨೫). (7) 

ಸುಂಡಾಯ್ತ (ನಾ). (7): ಸೀಸಕ ಭುಜಯುಗದ ಜಕ್ಕೆ ಸುಂಡಾಯ್ತ (ಪಾತಾಂ. 
ಸೂಡಾಯ್ತ, ಸೂಡಾಯ] ಕೈದುಗಳ್‌ ತುಂಬಿ ಬಂಡಿಗಳಗಣಿತಂ ಬಂದುವು (ಚಿಬಪು. 
೪೭-೪೪); “ಹಸ್ತ (ಮುಖ?) ರಕ್ಷಕ'' (ಚೆಬಪು. ಕೋಶ). 17 

ಸುಂಡಾಲ, ಸುಂಡಾಳ (ನಾ). ೧. ಸೊಂಡಿಲನ್ನುಳ್ಳುದು; ಆನೆ: ಸುರೇಂದ್ರನಜ 
ಸುಂಡಾಲವೋ ಭಾನುವೋ ವಿಧುವೆಯ್ದುತ್ತಿಹನೊ (ಭೈರಪು. ೪-೪೦). ಸುಂಡಾಳ: ೧. 
ತತುಪುರವೀಧಿಯೊಳು ಸುಳಿವ ಸುಂಡಾಳಬ್ರಜ (ಕಕುಲ. ೬-೧೬; 1218). ೨. ನೀರಾನೆ: 
ಖಳನಕ್ರಕ್ರೂರಕರ್ಕಾಟಕತಿ!ಗುಮ]ತಿಮಿವ್ಮಾಳ ಸುಂಡಾಳಭೇಕೀಕುಳಭೀಳಂ . . . 
ತರಂಗಾಳಿಭದ್ರಂ ಸಮುದ್ರಂ (ಪುಣ್ಮಾಸ್ರ. ೧-೩೭). [< ಸಂ. ಶುಂಡಾಲ) 

ಸುಂಡಾಳ 'ಸುಂಡಾಲ' ನೋ. 

ಖುಂಡಿಕೆ 'ಸುಂಟಗೆ' ನೋ. 

ಸುಂಡಿಲ್‌, ಶುಂಡಲ, ಶುಂಡಿಲ್‌, ಶುಂಡಿಲು, ಸುಂಡಲ, ಸುಂಡಲು, ಸುಂಡಿಲ, 
ಸುಂಡಿಲ್ಫಿ, ಸುಂಡಿಲು, ಸೊಂಡಿಲ್‌, ಸೊಂಡಿಲು (ನಾ). ೧. ಆನೆಯ ಕೈ; 
ಗಜಹಸ್ತ: ದೋರ್ಲತಿಕೆ ಸುಂಡಿಲ್ಪಂಧುರಮದಮೆಳೆಜವ್ವನಮಾಗಿರೆ ಗಣಿಕೆಯರೆಸದ 
ರಂಗಜನ ಪಿಡಿಗಳವೋಲ್‌ (ಉದ್ಭಟ. ೧೦-೪೧); ವೈಗ್ರದಾನೆಯ ಸುಂಡಿಲಂ ಹಸ್ತಾಗ್ರದಿಂ 
ಪಿಡಿದೊತ್ತಿ (ಬಸಪ. ೨೨-೧೫). ಶುಂಡಲ : ೧. ಮತ್ತಗಜಗಳ ಶುಂಡಲದಂದದ ಕತ್ತಿಗಳ 
(ಡೇವೀಮ. ೩-೩೨), ಶುಂಡೀಿಲ್‌ : ೧. ಕಾಲನೂಜುತ್ತದಜ ಶುಂಡಿಲ ನಾಳಮಂ ಹೊಕ್ಕಿಟ್‌ 
ದಿಜೌದು (ಬಸಪು. ೧೮-೪೪). ಶುಂಡಿಲು : ೧. ಅವನ ಬಾಲ ಶುಂಡಿಲು ತಾಗಿ ಹಿಂದೆ 
ಮುಂದೆ ಅನೇಕ ಪರ್ವಶಂಗಳು ಒಡೆದು ಪುಡಿಯಾಗಿ ಸಮಸ್ತ ಪ್ರಾಣಿಗಳಿಗೆ ಮಾರಣವಾಗೆ 
(ಭೈರ, 1. ೩೩). ಸುಂಡಲ: ೧. ಕರಿಮೊಗಂ ಸುಂಡಲದಿ ಸ್ತನ್ಮಪಾನಂಗೈವುತಿರಲು 
(ಸವಮೋ. ೬-೨). ಸುಂಡಲು: ೧. ಪಾಶಾಂಕುಶದ ಹಸ್ತಮೋದಕದ ಸುಂಡಲಿನ ಸಿರಿ 
ಡೊಳ್ಳಿನಾ ಗಣನಾಯಕನೆಮಗೆ ಬುದ್ಧಿಯತಿವರ್ಧಿಸ್ಕೆ (ಪರಶು. ೧-೧೩);ದಿಗ್ಗಜಗಳ ಸುಂಡಲು 
ಗಳಿಂದ ಹೊರಡುವ ತುಂತುರ್ವನಿಗಳಂತೆ ನಕ್ಷತ್ರಗಳು ಕಾಣಿಸಿದುವು (ವಚಾ. ೭೦). 
ಸುಂಡಿಲ: ೧. ತುಂತುರ್ಗಳಂ ಸುರಿಪ ಸುಂಡಿಲದಿಂ ಯಥೇಷ್ಟಂ ತಾಂ ತನ್ನ ಕಾಂತೆಗ 
ಭಿಷೇಕವನಾಗಿಪಂ (ಉರಾಚ. ೭೪-೨೦). ಸುಂಡಿಲ್ಲಿ : ೧. ಉರೆ ಹಸ್ತಯುಗ ಸುಂಡಿಲಿಯ 
ಕೊರಳಿನಲಿ ಬಂಧಿಸಿದ ಮುತ್ತೆನಸು ಪಟ್ಟಿಗೆಯೆ ಜತ್ತಿಗೆಯ ಪೇರ್ದುರುಬು ಮಾವತಿಗ 
(ನವಮೋ. ೨೫೪-೪). ಸುಂಡಿಲು: ೧. ಸುಂಡಿಲು ಮುಜ್‌ದರೆ ಗಜವೇನು ಬಾತೆ 
(ಬಸವ, ೬೩೪); ಸುಂಡಿಲನು ತೂಗಾಡುವುದು . . . ಬಲುಕಣಿಯ ಹಿಡಿಹಿಂಗೆ 
ಲಾಗಿಸುತಿರ್ದುದಾ ದಂತಿ (ಕುವ್ಮಾದ್ರೋ. ೩-೩೭). ಸೊಂಡಿಲ್‌ : ೧. ಸೊಂಡಿಲೊಳ್‌ 
ಕೊನೆವೆತ್ತ ಮದಹಸ್ತಿಗಳ ಕಚ್ಚಿಕೊಂಡಿರ್ದ ಕೇಸರಿಗಳನು . . . ಬೀಳಲಿಕ್ಕಿದನು (ಮೋಹತ. 
೧೯-೩೬); ಸೆಳೆಗೊಂಬು ಸೊಂಡಿಲ್‌ ಕವಲ್ಗೊಂಬು ಕೊಂಬುಗಳ್‌ (ಜಿಬಪು. ೪೬-೬). 
ಸೊಂಡಿಲು: ೧. ತುಳಿದುದರಿಸುಭಟರನು ಸಾವಿರ ತಲೆಯ ಸೆಳೆದುದು ಸೊಂಡಿಲಲಿ 
(ಕುವ್ಮಾದ್ರೋ. ೩-೧೪); ಚಂಡಪ್ರತಾಪಿ ವಿಘ್ನೇಶ್ವರ ಮಲೆತಿರೆ ಕಂಡು ಹಲಾಯುಧ ಮುಳಿದು 
ಸೊಂಡಿಲು ದಂತಗಳೊಡೆವಂತೆ ಮುಸಲದೆ ಕೊಂದನು ಕೂಗಿ ಬೊಬ್ಬಆ್‌ದು (ಮೋಹತ. 
೩೮-೬೩). ಪ. ಮೂತಿ; ಮುಖ: ನೆಗಳ ಸೊಂಡಿಲ ಚಿನ್ನದಣಸಿನ ಪಲ್ಲಕ್ಕಿ ಸೊಗಯಿಪ 
ರತ್ನವಿಮಾನ . . . ಮುಂತಾದ ವಸ್ತುಗಳನಿತ್ತನು ಕೃಷ್ಣ ಮಗಗೆ (ಮೋಹತ. ೧೫-೨೦). 
೩. ಆನೆ; ಹಸ್ತಿ: ಸೊಂಡಿಲು ಕದಳಿಯ ವನವ ಪೊಕ್ಕಂದದಿ ಉದ್ದಂಡತನ 
ದಲ್ಲಾಡುತಿಹರು (ಚಂದ್ರಹಾ. ೩-೧೮). "ಸುಂಡಾಲ' ಪರಾ. 


ಇ 


5 


20 


25 


35 


ಸುಂಡೆ 


ಸುಂಡಿಲ ಮೊಗ ಎ ಸೊಂಡಿಲಿನಿಂದ ಕೂಡಿದ ಮುಖವುಳ್ಳವನು; ಗಣೇಶ : 
“"ಸುಂಡಿಲಮೊಗಂ ವಿಘ್ನೇಶ್ವರಂ'' (ಕಶರ ೧೦೯). ಸುಂಡಿಲವಾಳು- ಆನೆಯ ಸೊಂಡಿಲಿಗೆ 
ಕಟ್ಟಿದ ಕತ್ತಿ: ಸುಂಡಿಲವಾಳೆ ಸೂನಿಗೆವೆತ್ತ ಶೃಂಗವೇತಂಡಗಳುರವಣಿಸಲೈ ಖಂಡಚಂದಿರ 
ಬಾಣದಿಂದೆಚ್ಚು ಕಡಿದ ಕೋದಂಡಶಿಕ್ನಾದೀಕ್ಷಿತನು (ಮೋಷತ. ೩೪-೩೯). 
[?/ ಸಂ. ಶುಂಡಾಲ ಎ ಆನೆ./ ತಮಿ. ತೊಣ್ಬಲ; ತುಳು. ಸುಂಡಿಲ್‌, ಸುಂದಿಲ್‌) 
ಸುಂಡಿಲ "ಸುಂಡಿಲ್‌' ನೋ. 
ಸುಂಡಿಲ್ಕಿ, ಚುಂಡಿಲಿ (ನಾ). ಸುಂಡ; ಮೂಗಿಲಿ: '“ಚುಚುಂದರೀ, ಗಂಧಮೂಷಿಕಾ 
— ಈ ೨ ಸುಂಡಿಲಿ'' (ಹಲಾಯ್ಕು ೩೯-೮೨); ಮಸಕದ ಸುಂಡಿಲಿಯ . . . ಬಸೆಯಂದದ 
ಗಂಧಮೆಸೆವೊಡಶುಭಂ ಶುರಗಂ (ಅಕ್ಕಾ. ೩-೨೨). ಚುಂಡಿಲಿ: ಅಗೋ ಚುಂಡಿಲಿಯನ್ನು 
ಹಿಡಿಯುವುದಕ್ಕೆ ದೊಡ್ಡ ಬಂಡೆಯನ್ನು (ಕಥಾಮಂ. ,-9); ಆರ ಮನೆ ಸಂಡಿಗೆಯೊ 
ಚುಂಡಿಲಿಯೊ ಹುಳುವೊ (ಮಂಕುಕ ೬೪೨). [ಸುಂಡ 4 ಇಲ್ಲಿ ./ ತಮಿ. ಚುಣ್ಟೆಲಿ; ಮಲ. 
ಚುಂಡೆಲಿ; ತುಳು. ಸುಂಡೆಲಿ, ಸುನ್ನಲಿ; ತೆಲು. ಚುಂಡೆಲುಕ] 
ಸುಂಡಿಲ್ಮಿ "ಸುಂಡಿಲ್‌' ನೋ. 
ಸುಂಡಿಲು "ಸುಂಡಿಲ್‌' ನೋ. 
ಸುಂಡಿಸು (ಕ್ರಿ). ೧. (ದ್ರವಪದಾರ್ಥವನ್ನು) ಕುದಿಸಿ ಕಡಿಮೆಯಾಗುವಂತೆ 
ಮಾಡು; ಅಟ್ಟಿಸು: (8). ೨. ಸುಡು; ದಹಿಸು: ಅಂಡಿಸಿದ ಸದ್ಗುರುಚರಾದಿ 
ಸದ್ಬಕ್ತರ್ಗೆ ಸುಂಡಿಸಿದ ಜ್ಞಾನಾಗ್ನಿಯಿಂ ಭವಾರ್ಣವವ ಮಿಗೆ ದಂಡಿಸಿದ ದಶಎಿಧೇಂದ್ರಿಯ 
ಗಳುತ್ಪಾತಮಂ (ಎಕೋಪ. ೮-೫೯). !ಸುಂಡು 1 -ಇಸ್ಮು./ ತೆಲು. ಚುಂಡಿಂಚು] 
ಸುಂಡ್ಲು (ಕ್ರಿ). ೧. ಆವಿಯಾಗು : (6). "ಸುಂಡಿಸು' ಪರಾ. ೨. (7): 
ಮಂಡಗೆಗೆ ತುಪ್ಪ ಸಕ್ಕರೆ ಬಟ್ಟವಾಲಿಕ್ಕಿಕೊಂಡು ಪಿಂಡಂ ಮಾಡಿ ಹೊಸಮಡಕೆಯೊಳಗೆ 
ನೆಯ್‌ ಸುಂಡ!ಪಾತಾಂ. ನೆಯ್ಕುಂಡ]ದೊಡವಿಕ್ಕಿ ಅದನಿರಿಸಿ (ಸೂಪಶಾ. ೧-೨೧). 
ಸುಂಡಿಕೊಳ್ಳು ಎ ಮುದುಡಿಕೊಳ್ಳು; ಸುರುಟಿಕೊಳ್ಳು: ಕೈಕಾಲುಗಳು ಸುಂಡಿ 
ಕೊಂಡು ಅವರು ವಿಪರೀತಚಳಿಯಿಂದ . . . ಸಾಯುತ್ತಿದ್ದರು (ಪ್ರವಾ 1.೭೨). 
ಸುಂಡಿಹೋಗು ಎ ಒಣಗು; ಬಾಡು; ಶುಷ್ಕವಾಗು:: ಕಂಡೆ ಸುರುಟಿ ಸುಂಡಿಹೋಗಿ 
ಜೋಲುಬಿದ್ದ ಮಾಂದಳಿರ (ಮಾಂದಳಿ. ೩೬-೧೬). 
ದೇ. ॥ ತಮಿ. ಚುಣ್ಣು; ಮಲ. ಚುಣ್ಣು; ತೆಲು. ಚುಂಡು] 
ಸುಂಡ್ಮು, ಸೊಂಡು (ನಾ). ತಲೆಯಲ್ಲಿ ಉಂಟಾಗುವ ಹೊಟ್ಟು: "ಸುಂಡುತಲೆ' 
ಪರಾ. ಸೊಂಡು: ತಿಳಮದು . . . ಆಮಳಕಮನಿಂಬಾಗಿರೆ ತಲೆಯೊಳಗೆಲ್ಲಂ ಪೂಸೆ 
ಸೊಂಡು [ಪಾಶಾಂ. ಸೊಂದು) ತಡೆಯದೆ ಕಿಡುಗು೦ (ಲೋಕೋಪ. ೯-೫೪). 
(ದೇ. ॥ ತಮಿ. ಚುಣ್ಬು ; ತೆಲು. ಚುಂಡು) 
ಸುಂಡ್ಮು (ನಾ). ಬಾಣ (?): ಈ ತುಂಬಿಗಳು ಮನ್ಮಥನ ಕಬ್ಬೆಂಬ ಬಿಲ್ಲಿನಲ್ಲಿ 
ಬಿಡುವ ಸಣ್ಣ ಸುಂಡುಗಳೆಂಬಂತೆ ಕಾಣಿಸುವವು (ಆರ್ಕಮಾ. ೪9). (1) 
ಸುಂಡುತಲೆ (ನಾ). ಹೊಟ್ಟಿನಿಂದ ಕೂಡಿರುವ ತಲೆ: ಬೊಕ್ಕತಲೆ ಸುಂಡುತಲೆಗಳಿಗೆ 
ಇದರ ಪ್ರಯೋಗ ತುಂಬ ಗುಣಕರ (ಐಜಃ. ೬). [ಸುಂಡ್ಲು + ತಲೆ] 
ಸುಂಡೆ,, ಸೊಂಡೆ, (ನಾ). ೧. ಒಂದು ಬಗೆಯ ಸಸ್ಮ ಮತ್ತು ಅದರ ಕಾಯಿ: 
ತದುಕಿಲ ಸುಂಡೆ ಪಾಪಟೆಯ . . . ಉಪ್ಪುಗಾಯಿಗಳೆಲ್ಲ ಸುವ್ನಾರಿಯರು ಬಡಿಸಿದರತಿ 
ಎಚಿತ್ರದಲಿ (ಅನಯಾ ೬-೨೫-೩೮). ಸೊಂಡೆ, : ೧. ""ಚುಂಡಃ-- ಸೊಂಡೆ'' (ಓನಂ. ೫೭); 
ಶಾಲ್ಮಲಿ ಸೊಂಡೆ (ಪಾಠಾ. ಸೋವೆ] ಸುರಹೊನ್ನೆ . . . ಕರ್ಣಿಕಾರದ ಮೊತ್ತವಿದೆ 
ನೋಡಬಲೆ (ತೂರರಾ. ೩-೧-೨೭). ೨. ಒಂದು ಬಗೆಯ ಸಸ: ""ಗರುಗಮಂಗಾರಕಂ 
ಭೃಂಗಮದು ಸೊಂಡೆ'' (ಮಂಗನಾ. ೩೯-೨೮). 
[ದೇ. ॥ ತಮಿ. ಚುಣ್ಣೈ; ಮಲ. ಚುಂಟ; ಕೊಡ. ಚುಂಡ) 
ಸುಂಡೈ, ಸೊಂಡೈ (ನಾ). ೧. ಮೂತಿ; ಮುಖ; ಮೋರೆ: “ಚುಂಚ - ಸುಂಡೆ'' 
(ಅಕಾನಿ. ೧೦-೪). ಸೊಂಡ್ಕೆ: ೧. ಅದಕ್ಕೆ ಕಿರಿದಾದ್ದೊಂದು ಸೊಂಡೆಯುಂಟು 


ತಿ 
(ಮುಂಬಯಿ. ೬-೨೬೬); ಆವರು ಅಪಜಯಪಟ್ಟು ಸೊಂಡೆಯ ಒಣಗಿಸಿಕೊಂಡು 


ಬಂದಿದ್ದನ್ನು ನೋಡಿ ಅಸಮಾಧಾನಪಟ್ಟನು (ಭಾಮೃತ ೩೬೦). ೨. ಆನೆಯ ಸೊಂಡಿಲು; 
ಗಜಹಸ್ತ: ಒಂದು ಆನೆಯು ಗಡುತರವಾದದ್ದೊಂದು ಹಗ್ಗವನ್ನು ಸೊಂಡೆಯಲ್ಲಿ 


ಸುಂಡೆ 


ತಕ್ಕೊಂಡು ಹೋಗಿ (ಕಭಾಗೆ. ೫೭೭); ಆನೆಯ ವಿಶೇಷಲಕ್ಷಣವು ಅದರ ಸೊಂಡೆ.ಸೊಂಡೆಯ 
ತುದಿಗೆ ಎರಡು ಹೊರಳೆಗಳಿರುವುವು (ಮುಂಬಖು. ೪-೨೨). "ತುಂಡ' ಹೋ. 
(ಆ ಸಂ. ಶುಂಡಾ] 

ಸುಂಡ್ಕೆ (ನಾ). ಬೋರೆ; ಬುಗುಟೆ: ಅಯ್ಕಗಳೆದ್ದು ರೋಷದಲಿ ಹಿಂಡುಹಲಗೆಯ 

ನೇರಿ ನೆತ್ತಿಯ ಸುಂಡೆಯೇಳಲು ನೊಣೆದು (ಪ್ರಹ್ನಾಚ. ೬-೬೧). "ಬಾಸುಯ್‌' ಪರಾ. 
[ಆ ಬಾಸುಂಡೆ?) 

ಸುಂತಿ, ಸುನತಿ, ಸುನ್ನತಿ (ನಾ). (ಯೆಹೂದ್ಕರು ಮತ್ತು ಮುಸಲ್ಮಾನರಲ್ಲಿ) 
ಗಂಡಸಿನ ಜನನಾಂಗದ ಮುಂದೊಗಲ ಭಾಗವನ್ನು ಕತ್ತರಿಸುವ ಒಂದು 
ಧಾರ್ಮಿಕ ವಿಧಿ, -- ಮತಸಂಸ್ಕಾರ: ಯಾವತ್ತು ಮುಸಲ್ಮಾನರು ಯೆಂಟನೇ 
ವರ್ಷದ ನಂತರ ಗಂಡುಮಕ್ಕಳ ಸುಂತಿಯನ್ನು ಮಾಡುವರು (ಕಭಾಗೆ. ೨೨೯); 
ಹುಮಾಯೂನನು ಬಹಳ ಉತ್ಸವದಿಂದ ಮಗನ ಸುಂತಿಯನ್ನು (ಮುಂಜಿ)ಮಾಡಿದನು 
(ಅಕ್ಬರ. ೧೫). ಸುನತಿ: (8). ಸುನ್ನತಿ: (8). 

(ಆ-- ಆರ. ಹಿಂ. ಸುನ್ನತ್‌; ಮರಾ. ಸುಂತಾ, ಸುನತ, ಸುನತಾ। 

ಸುಂದ (ನಾ). ನಿರುತ್ಸಾಹದಿಂದ ಕೂಡಿರುವವನು; ಖಿನ್ನನಾದವನು: 
ಶಾಂತಾಬಾಯಿಯ ಚಿಂತನೆಯಿಂದರ್ಧ ಅವನು ಮಧ್ಯಾಹ್ನ ಊಟವಾಗುವವರೆಗೂ 
ಸುಂದನಾಗಿಯೇ ಅಲೆದಾಡಿದ (ಪ್ರೇಮತ. ೧೫). [ಸುಂದ್ಕು * - ಅ] 

ಸುಂದರ (ಗು). ೧. ಅಂದವಾದ; ಚೆಲುವಿನಿಂದ ಕೂಡಿದ: ಒಂದಅ ಮಾತುಗಳಂ 
ಪೆಣತೊಂದಲೊಳಟೌದಿಟ್ಟು ಕೂಡೆ ಪೇಟ್ಟೊಡದಕ್ಕುಂ ಸುಂದರತರಂ ಸಮಾಹಿತಮೆಂದುಂ 
(ಕವಿರಾ. ೨-೭೩); ವೃಷವಾಹನನಿಂದು ಕುಂದಸುಂ[ಪಾತಾಂ. ಸೌಂ]ದರತರವರ್ಣನೀ 
ವೃಷಭನಾಥಕಥಾರಚನೋಕ್ತಿಯಲ್ಲಿ ಮಾಲಸ್ಕಿರದೆಮಗಾಗಳುಂ ವೃ್ಯಷಭಯಕ್ಷನವಿಫ್ಲಮನ: 
ಪ್ರವೃತ್ತಿಯಂ (ಆಪು ೧-೮. (ನಾ). ೨. ಸೊಗಸು; ಚೆಲುವು: ಏಕಾಂತದಿ 
ಯೌವನದಾ ಕಾಂತೆಯ ಸುಂದರವ ತಾ ಕಂಡು ಭ್ರಮಿಸದೆ (ಮೈಲಾರ. ೭೨-೨೪೫); ಸುಂದರ 
ಎಂಬ ಪದ "ಸುಂದ್‌' ಎಂಬುದರಿಂದ ಬಂದಿದೆಯಂತೆ. ಸುಂದ್‌ ಎಂದರೆ ಪ್ರಕಾಶಿಸುವುದು 
ಎಂದು ಅರ್ಥ (ಸೌಂದಸ. ೪೫). ೩. ಅಂದವಾದುದು; ಚೆಲುವಿನಿಂದ ಕೂಡಿರುವುದು: 
ಇಂತು ಸಮಾಸೋಕ್ತಿಯೊಳೊಂದಾಗಿರೆ ಸಕ್ಕದಂಗಳುಂ ಕನ್ನಡಮುಂ ಸುಂದರಮಕ್ಕುಂ 
ಕವಿಪದಮೊಂದಿದವೋಲ್‌ ಕನಕರಚನೆಯೊಳ್‌ ಮಣಿನಿಕರಂ (ಕವಿರಾ. ೧-೬೧). 
೪. ಸೌಂದರ್ಯದಿಂದ ಕೂಡಿದವನು; ಚೆಲುವ: ಇದೇಂ ಜಿನಂ ಸುಂದರನೋ 
(ಶಾಂತಿಪು. ೧೨-೧೬); ನೀರೆ ನೀ ಕರೆತಾರೆ . . . ಸುಕುಮಾರಸುಂದರನ (ಪುರಂದ. 
೨-೧೪೬ ಪಲ್ಲವಿ). ೫. ಒಂದು ಬಗೆಯ ಸಸ್ಕ : ""ರೇಚಕ”-- ತಿಲಕವೃಕ್ಸ, ಸುಂದರ'' 
(ಓಷಧಿ. ೧೪೦). ೬. [ಛಂದ] ಅಕ್ಷರಛಂದಸ್ಸಿನಲ್ಲಿ ಪ್ರಸಿದ್ಧವಾದ ಇಪ್ಪತ್ತಾರು 
ಛಂದಸ್ಸುಗಳಲ್ಲಿ, ಪ್ರತಿಯೊಂದು ಪಾದದಲ್ಲಿ ಹದಿನಾಲ್ಕು ಅಕ್ಸರಗಳಿರುವ 
ಶಕ್ವರಿಛಂದಸ್ಸಿನ ಒಂದು ವೃತ್ತ: ಶೀತಕರದ್ದಿತಯಂ ಕೃಶಾನುಮರುಲ್ಲಗೋಪೇತ 
ಮಗೇಂದ್ರದೊಳಾಗೆ ವಿಶ್ರಮಣಂ ಜಗತ್ಪಾತಮದಾ ಕವಿರಾಜಹಂಸವಿನಿರ್ಮಿತಂ ಸಾಶಿಶ 
ಯೋಕ್ತಿಯೆ ಸುಂದರಂ (ಛಂದೋಂಬು. ೨-೧೫೦). “ಸುಂದರವೃತ್ತ' ಪರಾ. ([ಸಂ.] 

ಸುಂದರತೆ (ನಾ). ಚೆಲುವು; ಅಂದ: ಆಳೋಕಪ್ರಿಯಜನನಯನಸುಂದರತೆಯುಂ 
. » ೬ ಕರಮೊಪ್ಪೆ (ಶಾಂತಿಪು. ೧೨-೧೯ ವ). [ಸಂ. ಸುಂದರತಾ। 

ಸುಂದರರೂಪ (ನಾ). ೧. ಅಂದವಾದ ರೂಪ: ಸುಂದರರೂಪದೆ ಘುಟ್ರಿಯನಿಂದು 
ಕಲಾಮೌಲಿವಾಹನಂ ಪಾಯ್ಕುತೆ ತಾನಂದು ನಡೆನೋಡಿ (ಹಾಲಾಸ್ಮ. ೨-೧೩-೧೮). 
೨. ಚೆಲುವ; ಸೊಬಗ: ಪುರುಪರಮೇಶ್ವರಪುತ್ರಂ ಭರತೇಶ್ವರಚಕ್ರವರ್ತಿಗನುಜ 
ನೆನಲ್‌ ಸುಂದರರೂಪನೀ ಕುಮಾರನೆ ದೊರೆ ಚಕ್ರಿಗಮೆಸೆಯದಿನಿತು ತೇಜಸ್ಸುರಿತಂ 
(ಆದಿಪು. ೧೪-೪೫). [ಸಂ.1 

ಸುಂದರವೃತ್ತ (ನಾ). ಎ ಸುಂದರ ೬: ಕಂದಂಗಳ್‌ ಪರವಾಗಿರೆ ಸುಂದರವೃತ್ತಂಗಳ 
ಕ್ಕರಂ ಚವುಪದಿ ಮತ್ತಂ ದಲ್‌ ಗೀತಿಕೆ ತಿವದಿಗಳಂದಂಬೆತ್ತೆಸೆಯೆ ಪೇಟ್ಡೊಡದು 
ಚತ್ತಾಣಂ (ಕಎರಾ. ೧-೩೫); ಸುಂದರವೃತ್ತಮದೊಪ್ಪೆ ಭಂಭರಸಂಲಗಂ (ಕೈಪಿಡಿ. ೮೩). [ಸಂ.] 

ಸುಂದರವೇಷ (ನಾ). ಸೊಗಸಾದ ಅಲಂಕಾರವನ್ನು ಮಾಡಿಕೊಂಡವನು: 
ಹಿತಮಿತಮೃದುವಚನಂ ಲಲಿತಮಧುರಸುಂದರವೇಷಂ (ಆದಿಪು. ೧-೨೯). ಸಂ.) 


೮೫೭೯ 


5 


10 


20 


25 


30 


ಸುಂಬ 


ಸುಂದರಾಂಗ (ನಾ). ಸುಂದರರೂಪ ೨: ಬಂದ ಬಂದವರಿಗೆ ಹೇಳದಿರು ಸುಗಲವ್ವೆ 


ಸುಂದರಾಂಗನಿಗೆ ಸದರ ಆದೀತು (ಸಿದ್ಧಪು ೪-೧೭). [ಸಂ.] 


ಸುಂದರಾಂಗಿ (ನಾ). ಚೆಲುವೆ; ಅಂದಗಾತಿ: ಒಂದು ವಹ್ನಿಯೊಳ್‌ ನಿಂದೊಡಾ 


ಲಗಂ ಸುಂದರಾಂಗಿ ಕೇಳ್‌ ಸಂದ ನಂದಕಂ (ಛಂದೋಂಬು. ೨-೬೭); ಸುಂದರಾಂಗಿಯರೈದಿ 
ಬಗೆಬಗೆಯಿಂದ ಪೂಜೆಯ ಮಾಡಿ (ಜನಧಾ. ೪೨-೨೭). [ಸಂ. ಸುಂದರಾಂಗೀ) 


ಸುಂದರಾಕಾರ (ನಾ). ೧. ಅಂದವಾದ ರೂಪ; ಸುಂದರರೂಪ: 


ಸುಂದರಾಕಾರಸಂಪನ್ನನೆಂದುಮಾ ನೃಪನಂದನಂ ನಂದನಂ ಬುಧಕೀರಾಳಿವೃಂದಕ್ಕೆ 
ಸಕಲರ್ತುಕಂ (ಕಾವ್ಮಾವ. ೫೭೧). ೨. ಸುಂದರ; ಚೆಲುವ: ತೃಣೀಕೃತತ್ರಿಧುವನಸಕಲ 
ಸೌಂದರ್ಯಾತಿಶಯಸುಂದರಾಕಾರನುಮಪ್ಪ ತೀರ್ಥಕರಕುಮಾರಂಗೆ ಸೌಧರ್ಮೇಂದ್ರಂ 
* * . ಪ್ರಸಾಧನಪ್ರಾರಂಭಂಗೆಯ್ಕೆ (ಶಾಂಶಿಪು. ೧೦-೫೬ವ). (ಸಂ.] 


ಸುಂದರಿ (ನಾ). ೧. ಸೌಂದರ್ಯವನ್ನು ಹೊಂದಿದವಳು; ಚೆಲುವೆ: ಸುಂದರಿ 


ಜೀವಲೋಕದ ಸುಖಕ್ಕೆ ಪರಾಜ್ಮುಖಿಯರ್ಕಳಾಗಿ ನಿನ್ನೊಂದಿಗರೀ ತಪಕ್ಕೆಳಸಿದಂದು 
ಮನೋಜನ ಬಿಲ್ಲ ಬಲ್ಮೆ . . . ನಿರರ್ಧಕಮಾಗದಿರ್ಕುಮೆ (ಕಾದಂಉ. ೫೫೪); ಸುಂದರಿ 
ಮರೀಚಿಯಂ ನೀಂ ತಂದೊಡೆಯಾಂ ನಿನಗೆ ದಾಸಿಯಾದಪೆಂ (ದಶಕು. ೮-೬೮). 
೨. ಹೆಂಗಸು; ಸ್ತ್ರೀ: "“ಭಾಮಿನಿ ನಿತಂಬಿನಿ ಪ್ರಮದೆ ಸುಂದರಿ ಲಲನೆ . . . 
ವರವರ್ಣಿನಿಯೆನಲೈ ಹೆಂಗೂಸೆನಿಕ್ಕು'' (ಮಂಗರಾ. ೮೯-೧). ೩. ಒಂದು ಬಗೆಯ 
ತಂತೀವಾದ್ಕ : ಬಳಿಕ ವಿಪಂಚಿಕೆ ... ಸುಂದರಿ... ಕಾಲಕೀಯೆಂಬ ಮೂವತ್ತಮೂಲು 
ತಂತ್ರೀವಾದ್ಕಂಗಳಲ್ಲಿ (ಎವೇಕ. ೨೩೬). ೪. [ಜ್ಯೋತಿ] ಕನ್ಮಾರಾಶಿ: ಧನು ರುಷಂ 
ಸುಂದರಿ ಮಿಥುನಂ ದ್ವಿಸ್ವಭಾವರಾಶಿಗಳೆನಿಕುಂ (ಜಾತತಿ. ೧-೨೩). 
[ಸಂ. ಸುಂದರೀ] 


ಸುಂದರಿಸು (ಕ್ರಿ). ಸೊಗಸಾಗುವಂತೆ ಮಾಡು; ಸಿಂಗರಿಸು: ತೊಟ್ಟು . . . 


ದಿವ್ಯಮಾಲ್ಕಂಬರಗಳಂ ಇಟ್ಟು ನೊಸಲಿಗೆ ತಿಲಕಮಂ ರಚಿಸಿ ಸುಂದರಿಸಿ ಪೊಂದೇರ್ಗ 
ಳನ್ನಡರ್ದು ದಿಟ್ಟರೆದೆ ರುಲ್ಲೆನಲ್ಪಂಗರಕೆ ಬರಲು (ಶುರಂಗ. ೫೧-೪೬); ನವರತ್ನಾದಿ 
ಭೂಷಣದಿ ಸುಂದರಿಸಿ ಸುಕುಮಾರ ನಿನಗೆಮ್ಮಿಂದಲೇನಭಿಲಾಷೆವುಂಟೆಂದಿಂದುಮುಖಿ 
ಯರು ಕೇಳ್ದರು (ಜನಭಾ. ೪೨-೨೮). [ಸುಂದರ + - ಇಸು] 


ಸುಂದ್ಭು,ಚುಂದು (ಕ್ರಿ). ೧. ಮಲಗು; ಶಯನಮಾಡು: "“ಸುಂದು- ಮೈಥುನೇ, 


ಶಯನೇ ಚ'' (ಕಮಧಾ). ೨. ಕೂಡು; ಸಂಭೋಗಿಸು: ""ಸುಂದು-- ಮೈಥುನೇ, 
ಶಯನೇ ಚ'' (ಶಮಧಾ); ತಪ್ಪಿದವರ ಹೆಂಡಶಿಯನು ಹದಿನೆಂಟು ಜಾತಿಗಳು ಸುಂದು 
(Meee UK-ii, ೫೧೩-೫೦; 1521). “ಮಜಸುಂದು,' ಪರಾ. ಚುಂದು: ೨. ಬ್ರಾಂಬ್ರ 
ಹೆಂಗಳಿಗೆ ಮಂಗ ಚುಂದೋದುಂಟೆ (ಹಾಸ್ಮಮಂ. ೫೫). 


ಸುಂದ್ದು (ನಾ). ಕೂಟ; ಸಂಭೋಗ: (8. "ಮಜಸುಂದ್ಕು' ಪರಾ. 


(ಆ ಸುಂದು;) 


ಸುಂದ್ಕು (ನಾ). ಮನಸ್ಸಿನ ಖಿನ್ನತೆ,-- ನಿರುತ್ಸಾಹ: ನೀನು ಮುಟ್ಟೆ ಮೈ ಜುಮ್ಮು 


ತಟ್ಟಿತೋ ಅಗಲಹೂವ ತೆರೆದು ನೀಚಗಿರಿಯ ಕಡವಾಲ ಇಹವು ಹೋಗಲ್ಲಿ ಸುಂದು 
ಮರೆದು (ಮೇಘದೂ. ೭-೨೫). 

ಸುಂದ ಬಡಿ, ಸುಂದು ಬಡಿ ಎ ಮಂಕಾಗು; ಕಳೆಗುಂದು: ಕಂದನು ಹೋದ ದಾರಿ 
ಸುಂದ ಬಡಿದು ನೋಡಿ . . . ಹಿಂದಿರುಗಿ ತಾಯಿ ಮನಿಯಾಗ (ಸಿದ್ಧಪು. ೩-೯ರ); ಒಳಗಿನ 
ದೃಶ್ಯವನ್ನು ನೋಡಿ ಸುಂದುಬಡಿದಂತಾದಳು (ಮುಲು. ೧೪). ಸುಂದಾಗು ಎ ಸುಂದಬಡಿ: 
ವೈನಿ ಯಾಕೋ ಸುಂದಾಗಿದ್ದರು (ವೈನಿ. ೨೦೪). [ದೇ. ತುಳು. ಸುಂದು] 


“| ಸುಂದುವಡೆ (ಕ್ರಿ). ಮಂಕಾಗು. ಕಳೆಗುಂದು: ನಗದೆ ಬಿನದಿಸದೆ ಪಗಲಿರುಳು 


ಸುಂದುವಡೆದಂತಿರಲು (ಮಹಾಂತೇ. ೧೩-೬). [ಸುಂದ್ಮು + ಪಡೆ] 


ಸುಂಪುರೆ (ನಾ). ಮೆಚ್ಚಿಕೆಯನ್ನು ಸೂಚಿಸುವ ಒಂದು ಮಾತು; ಕೊಂಡಾಟದ 


ಒಂದು ಮಡಿ: ""ಅರರೆ ದಣು . . . ಚಾಗು ಸಲೆ ಸುಂಪುರೆಯೆನೆ ಕೊಂಡಾಟದ ನುಡಿ'' 
(ಭಾರನಿ. ೪೬). "ಪುರೆ,' ಪರಾ. 


45ಭ ಸುಂಬ (ನಾ). ಒಬ್ಬ ರಾಕ್ಷಸನ ಹೆಸರು; ಶುಂಭಾಸುರ: ಶುಂಭ - ಸುಂಬ 


(ಶಮದ. ೨೫೫ ಪ್ರಯೋ). [ಅ ಸಂ. ಶುಂಭ. / ಪ್ರಾ. ಸುಂಭ] 


ಸುಂಬಳ 


ಸುಂಬಳ 'ಸಿಂಬುಳ್‌' ನೋ. 
ಸುಂಬಳಕಾರ "ಸೋಮಲಕಾರ' ನೋ. 
ಸುಂಬಳು "ಸಿಂಬುಳ್‌' ನೋ. 
ಸುಂಬ್ಮು (ನಾ). (ಕರಾ) ಮಕ್ಕಳ ಆಟವನ್ನು ನಿಲ್ಲಿಸುವ ಒಂದು ಸೂಚನೆ. 
(ಆ. ತುಳು. ಸೂಂಬೊ। 
ಸುಂಬ್ಮು (ನಾ). ಸುರುಳಿ; ಸಿಂಬೆ: ತೆಗೆದು ಡೊಂಬನು ಹುರಿಯ ಸುಂಬನು, ಬಿಗಿದು 
ಬಟ್ಟಲನೇರಿಸಿ ಬೊಗರಿಯಂತೆಯೆ ತಿಗರಿಯಂತೆಯೆ ನೆಗೆದು ಕುಣಿದನು ಧಿಮಿಧಿಮಿ 
(ಕಎಪು. ೩೮-೮). [ಆ ಪ್ರಾ. ಸುಂಬ ಎ ಒಂದು ಬಗೆಯ ಹುಲ್ಲಿನ ಹಗ್ಗ] 
ಸುಂಬುಳ "ಸಿಂಬುಳ್‌' ನೋ. 
ಸುಂಬುಳಗುಖೌ (ನಾ). ಒಂದು ಬಗೆಯ ಕುರಿ: ಇಂಬಾದ ಬ್ರಹ್ಮದಲ್ಲಿ ತುಂಬಿದ |10 
ಜಗವೆಲ್ಲಾ ಸಂಭ್ರಮಿಸುತ್ತಿದೆ ಸಂಸಾರದಲ್ಲಿ ಕುಂಭದೊಳಗಣ ಸುಧೆಯನುಂಬ 
ಭೇದವನಟ್‌ಯದೆ ಸುಂಬುಳಗುಜ್‌ಯಂತಾದರು ಜಗವೆಲ್ಲವು (ಪದಗೋ. ೨೮೯-೨೩೮). 
[ಸುಂಬುಳ, 4 ಕುಣಿ] 
ಸುಂಬೆ (ನಾ). ಒಂದು ಬಗೆಯ ಫಲವೃಕ್ಷ (7) : ಈ ಭೂಮಿಗಳಿಗೆ ವುಳ್ಳ ಕರೆ ಮುರೆ 
ಮನೆ ಬಾವಿ ಹಲಸು ಮಾವು ಸುಂಬೆ ನಿಕ್ಕಿಲುರ್ಕ್ಕಂರ್ದ್ವೆ ಕದಿರು ಜಲಪಾಶಾ(ಷಾ)ಣ ಸಹ 
ಮೂಲಧಾರೆಯನು ಯೆರ(ಎರೆದು) ಕೊಟ್ಟು ಯಿಸಿಕೊಂಡ ದೊಡ್ಡವರ(ರಾ)ಹ ಗ ೮೦ 
(7) 
ಸುಕ್ಕ (ನಾ). ಗಿಣಿ; ಗಿಳಿ: '"ಕೀರ ಪರಿಣಾಮ ಸುಕ ಶಬ್ದ'' (ಶಬ್ರಮಂ. ೭೯). 
[ ಪ್ರಾ. ಸುಕ./ ಸಂ. ಶುಕ] 


15 


(ಎಣ, XX. ೯೪-೪೧: 1556). 


ಸುಕ್ಕ 'ಸೊಗ' ನೋ. 

ಸುಕಂಠ (ನಾ). ಉತ್ತಮವಾದ ಕೊರಳು, - ಕಂಠ: ನಗೆಗಣ್ಣೊಳು ಮತ್ಸ್ಕರೂಪಂ 
ಚರಣಯುಗಳದೊಳು ಕೂರ್ಮ್ಮರೂಪಂ ಸುಕಣ್ಣೋ([ಜ್ಞುಗ]ದಾದಿ ಕ್ರೋಡರೂಪಂ 
(ಸೌಇಇ, ೫%. ೧೦೭-೩೬: 1138). [ಸಂ.| 

ಸುಕಂದಕ (ನಾ). ಒಂದು ಬಗೆಯ ಗಡ್ಡೆ; ಈರುಳ್ಳಿ: ""ಪಲಾಂಡುಃ,ಸುಕಂದಕಃ 
— ೨ ನೀರುಳ್ಳೀ ಹೆಸರುಗಳು'' (ಸಿದ್ಧಾಂತಿ. ೧೪೬). [ಸಂ.1 

ಸುಕಂಬಾಯ್‌ "ಸೊಗವಾಖ್‌' ನೋ. 

ಸುಕನಾಸಿ "ಸುಖನಾಸಿ' ನೊ". 

ಸುಕನೈ (ನಾ). ೧. ಒಳ್ಳೆಯ ಹುಡುಗಿ: ಇವಳೆ ಕೊಳೆ ಸೋಕದ ಸುಕನ್ಮೆಯು, ಇವಳೆ 
ದೊಂಬರ ಚೆನ್ನೆಯು (ಕಎವು. ೪೦-೩೫). ೨. ಚೈವನಯಷಿಯ ಹೆಂಡತಿಯ ಹೆಸರು: 
ಧರಣೀಂದ್ರಶೇಖರನ ತನುಭವೆ ಸುಕನ್ಮೆ ಪರಿಪುರ್ಣಲಾವಣ್ಮೆ (ಶ:ವರಾ. ೮-೧೫). 

(ಸಂ. ಸುಕನ್ಮಾ! 

ಸುಕಬಾಳು "ಸೊಗವಾಯ್‌' ನೋ. 

ಸುಕಮಿರ್‌ "ಸೊಗಮಿರ್‌' ನೋ. 

ಸುಕರ (ಗು). ೧. (ಮಾಡಲು) ಸುಲಭವಾದ; ಶಕ್ಕವಾದ. ೨. ಸುಂದರವಾದ; 
ಮನೋಹರವಾದ: ಎಂದಿಂತು ಪೇಟ್ಹ ಮಾಟ್ಕೆಯೊಳೊಂದುವುದೋಜಸ್ವಿತಾಗುಣಂ 
ಕೈಕೊಳೆಯುಂ ಸುಂದರಮಾಗದು ಕವಿಪದಮೆಂದು ವೃತ್ಮಯದಿನಿಡುವೊಡದು ಸುಕರತರಂ 
(ಕಎರಾ. ೨-೯೦); ಸಕಳಪಾಪಕ್ಷಯಮೆನಿಸಿ ವರಸುಕರಮೋಕ್ಷಾಂಗನೆಯನೊಂದುಗು 
ನಿಕಟಫಲಸಂಪ್ರಾಪ್ತಿಯಿದು (ಬಸಪ. ೩-೬೯). (ನಾ). ೩. ಸುಲಭವಾದುದು; 
ಸರಾಗವಾದುದು: ಮಾರಕಾಮಂ ರಣದೊಖಯ್‌ ಪೇಸೇಟ್‌ ಹೊಯ್ದು ಕೊನ್ನಿನ್ತಾ 
ಸುಕರಂಬೆರಸು ತವಿಸಿದಮ್ಮಾರ್ಪಡೆಯಂ (ಎಕ. ೪॥॥, ಸೊರಬ. ೨೫೦-೯;1237); ಇಷ್ಟಾದರೂ 
ಆತನ ಸಿದ್ಧಾಂತಮಂಡನೆಯಿಂದ ಖಂಡನಕಾರರ ಕೆಲಸ ದುಷ್ಕರವಾಗುವ ಬದಲು ಸುಕರವೇ 
ಆಗಿದ್ದಂತೆ ತೋರುತ್ತದೆ (ಧೃನ್ಮಾಲೋ. x೩೪ ಪಕ). ೪. ಸರಿಯಾದುದು; 
ನೇರ್ಪಾದುದು: ಅಕಟ ಜಡಮತಿಗೆ ಮರುಳುಮ್ಮತವನಿಕ್ಕಿದೊಡೆ ಸುಕರಮಪ್ಪುದೆ 
[ಪಾಕಾಂ. ಸುಕರೆಯಪ್ಪುದೆ] (ಜೈಮಿಭಾ. ೨-೩೬); ಸಕಲಜನಾನಂದ ಸುಖದೊಳಗಿರುವರು 
ಸುಕರಮಾಗಿದೆ ವೃಷ್ಟಿ ಸುಕಲಾಧಿಪನೆ (ನಳನಾ.೩-೨೦). ೫. ಸುಂದರವಾದುದು; 
ಮನೋಹರವಾದುದು: ಸುಕರಮದಾಗಿರೆ ಕರ್ಣಾಟಕದಿಂ ಕಾವ್ಕಾವಲೋಕಮಂ 


25 


35 


40 


೮೫೮೦ 


ಸುಕಾರ 


ವಿರಚಿಸುವೆಂ (ಕಾವ್ಮಾಮ ೩); ಮಕರತೋರಣ ರತ್ನತೋರಣ ಮುಕುರತೋರಣಪಂಕ್ತಿ 
ಗಳನತಿಸುಕರವೆನಲೆತ್ತಿಸಿದನಾ ಪುರವೀಥಿವೀಥಿಯಲಿ (ಬಸಪು. ೪-೩). ೬. ಚೆಲುವಾದ 
ಕೈ,-ಹಸ್ತ. ೫, ೬: ನುತಸುಕರಪದ್ಮರಾಗಂ ಕ್ಷಿತಿಯೊಳ್‌ ರವಿಯಿಂದೆ 
ಮೆಚ್‌ವುದುಚಿತಮದೀಗಳ್ನುತಸುಕರಪದ್ಮರಾಗಸ್ಥಿತಿಯಿಂ ರವಿರಾಗವಾಂಪುದಿದು ಚಿತ್ರ 
ತರಂ (ರಾಜಶೇ. ೮-೨೬). ೭. ಮನೋಹರವಾದ ಕಿರಣ. ಆ. ಮಂಗಳಕರವಾದುದು. 
೭, ೮: ಇಂದುಬಿಂಬದಂತಿರೆ ಸುಕರಪ್ರಸಿದ್ಧಮೆನಿಕುಂ ವಿಳಸತೃಶಿ ಸನ್ಮನೋಜ್ಞನಾ 
(ರಾಜಶೇ. ೧-೮೨). ೯. ಚೆಂಡಾಟದ ಒಂದು ವಿಧಾನ: ಒಳಗಂ ದಕ್ಷಿಣ ಸುಕರ 
ದುಷ್ಕರಮಂ ಪೊಆಗಣ ಸುಕರದುಷ್ಕರಭೇದಮಂ ಒಳಗೆ ವಾಮದ ವಿಷಮಮನಲ್ಲಿಯ 
ವಿಷಮದುಷ್ಕರಮನಿನ್ನದಜ ಪೊಜಗಗ್ಗಳಿಕೆಯೆನಿಪತಿವಿಷಮಮನದಅತಿವಿಷಮದುಷ್ಕರ 
ಮೆಂಬ ದುಷ್ಕರಮಂ ಎಳೆಯೊಳೊರ್ವ್ವನೆ ಚಾರಿಸಲ್‌ ಬಲ್ಲಂ ನಾಲ್ಕುಪ್ರಕರಣಮುಮ 
ನಿನ್ಹ್ರರಾಜಂ (ಎಕ. 1. ೧೬೩-೭೭: 982). "ದುಷ್ಕರ' ಪರಾ. ೧೦. ದಯಾಪರತೆ; 
ಉಪಕಾರಬುದ್ದಿ : "ಸುಕರತೆ'ಪರಾ. ಸಂ. 

ಸುಕರಕವಿ (ನಾ). ಉತ್ತಮನಾದ ಕವಿ; ಶ್ರೇಷ್ಠಕವಿ: ಸುಕವಿ ಸುಕರಕವಿ. .. 
ನುತಮಹಾಕವೀಂದ್ರಂ ಸರಸ್ವತೀಮುಖಮುಕುರಂ (ಸುಕುಮು. ೧-೫೨); ಸುಕರಕವಿ:ಸೀಬರಂ 
ತಾರ್ಕಿಕತಿಲಕಂ . . . ಕವಿರಾಜಮಲ್ಲನಪ್ರತಿಮಲ್ಲಂ (ಅರ್ಧನೇ. ೧-೫೧). [ಸಂ.] 

ಸುಕರತೆ (ನಾ). ೧. ಸುಲಭವಾಗಿರುವಿಕೆ; ಸರಳವಾಗಿರುವಿಕೆ: ಸುಕರತೆ, ಸ್ಪಷ್ಟತೆ, 
ಶಾಂತಿ, ಸೊಬಗು- ಈ ಗುಣಗಳ ಒಂದು ಮಾದರಿಯನ್ನೇ ತನ್ನ ಗದ್ಮದ ಮೂಲಕ 
ಸ್ಥಾಪಿಸಿಕೊಟ್ಟ ಫ್ರಾನ್ಸಿನ ಪ್ರಭಾವ (ಸಾಒಪ್ರ ೫೧). ೨. ದಯಾಪರತೆ; ಉಪಕಾರಬುದ್ಧಿ : 
ಜ್ಮಾಪ್ರತಿಪಾಳನಮಂ ಧರ್ಮಪ್ರೀತಿಯಿನೈದೆ ಮಾಡಿದಂ ಸುಕರತೆಯಿಂ (ಚಂದ್ರಪು. ೨-೬೩). 

[ಸಂ. ಸುಕರತಾ। 

ಸುಕರಮಂತ್ರ (ನಾ). ಸರಿಯಾದ ಮಾತು; ಉಚಿತವಾದ ನುಡಿ: 
ಸುಕರಮಂತ್ರವನಲುಹು ನೀನಿನ್ನಂಜಬೇಡನೆಲು (ಕುವ್ಮಾಉ. ೬-೧೩). (ಸಂ.] 

| ಸುಕರಾಜ (ನಾ). ಒಂದು ಬಗೆಯ ಹೂವು: ಜಾಲದ ಪುಷ್ಪ . . . ಮೇಲಾದ 

| ಸುಕರಾಜಪುಷ್ಪ ಲೀಲೆಯಿಂ ದೇವತಾಕುಸುಮಂಗಳೆಲ್ಲಾ ಕಾಲದೆ ರಾಜಿಸುತಿಹುವು 

೬ «ಕಂನವಿ. ೫-೧೦೦). [ಆ ಸುಗಂಧರಾಜ। 

ಸುಕರೆ (ನಾ). ಸಾಧುಸ್ವಭಾವದ ಹಸು: ""ಅಚಂಡೀ, ಸುಕರಾ -- ೨ ಸಾಧುವಾಗಿ 
ಸಾತ್ವಿಕಸ್ವಭಾವವುಳ್ಳ ಆಕಳು'' (ಸಿದ್ಧಾಂತಿ. ೨೯೫). (ಸಂ. ಸುಕರಾ। 

ಸುಕರ್ಮ (ನಾ). ೧. ಒಳ್ಳೆಯ ಕಾರ್ಯ; ಸತ್ಕಾರ್ಯ: ಕಾಲದ್ರವ್ಮ ಸುಕರ್ಮಶುದ್ಧಿಯ 
ಪೇಳುವರು ಅಲ್ಪರಾಗೆ (ಹಸಾರ. ೧೯-೧೭). ೨. ಒಳ್ಳೆಯ ಕೆಲಸವನ್ನು ಮಾಡುವವನು; 
ಸತ್ಕಾರ್ಯವನ್ನು ಮಾಡುವವನು: ಕನಕಂವೃಶ್ಚಿಕ ಮೇಷದೊಳ್‌ ನಿಲೆ ಚಮೂನಾಥಂ 
ಸುಕರ್ಮಾಟನಂ. .. ಕ್ಲೀಣದೇಹನೆನಿಕ್ಕುಂ (ಜಾತತಿ. ೧೭-೧೮). ೩. [ಜ್ಮೋತಿ]ಇಪ್ಪತ್ತೇಳು 
ಬಗೆಯ ಯೋಗಗಳಲ್ಲಿ ಏಳನೆಯದು: ವಿಷ್ಕಂಭ ಪ್ರೀತಿ... ಸುಕರ್ಮ ಧೃತಿ 
- * * ಐಂದ್ರ ವೈಧೃತಿಗಳೆಂಬ ಇಪ್ಪತ್ತೇಳು ಯೋಗಂಗಳುಂ (ಎವೇಕ. ೨೬೨). 

(ಸೆಂ. ಸುಕರ್ಮನ್‌) 

ಸುಕಲೆ (ನಾ). ೧. ಉತ್ತಮವಾದ ಲಲಿತಕಲೆ, - ವಿದ್ಯೆ: ಸಕಲಸುಕಲಾಕುಶಲಂ 
ಭೂನುತ ವಿಕ್ರಮವಿಜಯಂ ಭೂನಾಥನೆ ನಿನಗೆ ಪುತ್ರನಾದಪಂ (ಹಮ್ಮಾರ. ೨-೧೩). 
೨. (ಮನೋಹರವಾದ) ಗುರುತು; ಚಿಹ್ನೆ: ಸುಕಲೆಗಳನಾಂತ ಮೊಲೆ . . . 
ಸೊಪ್ಪಾದಧರಮೊಪ್ಪಿತಾ ಕಾಂತೆಗೆ (ಜೈಮಿಭಾ. ೧೧-೨೫). (ಸಂ. ಸುಕಲಾ। 

ಸುಕವಿ (ನಾ). ಉತ್ತಮಕವಿ; ಒಳ್ಳೆಯ ಕವಿ: ಕಣ್ಣೆ ವಂದಂ ಸುಕವಿಜನಮನೋಮಾನ 
ಸೋತ್ತಂಸಹೆಂಸಂ (ಆದಿಪು. ೧-೮೩). 

ಸುಕವಿಶುಕಚೂತ ಎ ಒಳ್ಳೆಯ ಕವಿಗಳಿಂಬ ಗಿಳಿಗಳಿಗೆ ಮಾವಿನಂತಿರುವವನು; 

ಒಂದು ಬಿರುದು: ವಾಜಿಕುಳಾರ್ಣವಪಾರಿಜಾತ ಸುಕವಿಶುಕಚೂತ ಬನ್ಮುವನವಸನ್ತ 

[ಸಂ.| 


(ಸೌಇಇ. XX. ೬೯-೩೫; 1107). 
ಸುಕಾಣ "ಚುಕ್ಕಾಣಿ' ನೋ. 
ಸುಕಾಣು "ಚುಕ್ಕಾಣಿ' ನೋ. 
ಸುಕಾರ (ನಾ). ಸು ಎಂಬ ಅಕ್ಷರ: ಇಸುವಿನ ಸುಕಾರಮಂ ಲೋಪಿಸುವರ್‌ 


ಸುಕಾಲಿ ೮೫೮೧ ಸುಕೃತಕರ್ಮಿ 


ಕುಂ ಪರದೊಳಾಗೆ ಕುಂಮಿಂಗೆ ಕೆಲರ್‌ ಪೊಸಯುಸುವರ್‌ ದ್ವಿರ್ಭಾವಮಂ | ಮಾಧುರ್ಯ, ಸುಕುಮಾರತೆ . .. ಸಮಾಧಿ - ಈ ಹತ್ತುಗುಣಗಳೇ ವೈದರ್ಭಮಾರ್ಗದ 
(ಶಮಚ. ೨೨೮ ಪ್ರಯೋ). [ಸಂ.] “ಪ್ರಾಣ'' (ಭಾರಮು. ೨೯). (ಸೆಂ. ಸುಕುಮಾರತಾ। 
ಸುಕಾಲಿ (ನಾ). ಒಂದು ಅಲೆಮಾರಿ ಜನಾಂಗ ಮತ್ತು ಆ ಜನಾಂಗಕ್ಕೆ ಸೇರಿದ | | ಸುಕುಮಾರಪ್ರಯೋಗ (ನಾ). ಇ ಸುಕುಮಾರ ೬: ನಾಟಕ, ಪ್ರಕರಣ, ಭಾಣ, ವೀಧಿ, 
ವೃಕ್ತಿ; ಲಂಬಾಣಿ: ಪೈರುಗಳಂ ತಂದು ಸುರಿಯುವಂತೆ ಸುಕಾಲಿಯರು . . . | | ಅಂಕ ಈ ಐದು ಸುಕುಮಾರಪ್ರಯೋಗಗಳು (ಸಾಒಎ. ೧೨೨); ಸುಕುಮಾರಪ್ರಯೋಗದಲ್ಲಿ 
ಮೊದಲಾದ ಬಿಡಿವರ್ತಕರಿಗೆ ನೇಮಿಸಿರುವೆನು (ಸೌಗಂಧಿ. ೧೩೫-೧೪); ಅವಳ |5|) ರತಿ, ಹಾಸ, ಉತ್ಸಾಹ, ವಿಸ್ಮಯಗಳಿಗೆ ಸ್ಥಾನವಿದೆ (ಹೂಸಂಸಾ. ಮುನ್ನುಡಿ ೭). 
ವೇಷಭೂಷಣಗಳನ್ನು ನೋಡಿದರೆ . . . ಸುಕಾಲಿಗಳ ಹೆಣ್ಣಿನಂತೆ ಕಾಣುತ್ತಿದ್ದಳು "ಆವಿದ್ದಪ್ರಯೋಗ' ಪರಾ. (ಸಂ. 
(ಶ್ರೀರಾಯ. ೫೪). |? ./ ತೆಲು. ಸುಕಾರಿ, ಸುಕಾಲಿ] ಸುಕುಮಾರಾಂಗ (ನಾ). ಕೋಮಲವಾದ ದೇಹ; ಮೃದುವಾದ ಶರೀರ: 
ಸುಕಾಲಿಗ, ಸುಕ್ಕಾಲಿಗ (ನಾ). ಸುಕಾಲಿ; ಲಂಬಾಣಿ: (ಕೈಸ್‌ಗೆ.॥.೫೬೨). ಸುಕ್ಕಾಲಿಗ: | ಅಂಗನಾಕುಸುಮಸುಕುಮಾರಾಂಗಸಮುಚಿತಮುಮಪ್ಪ ಲಾಸ್ಕಮಂ . . . ಪರಿಸ್ಫುಟಂ 
(ಮೈಗೆಚೆ . ೪.೭೮೬). [ಆ ಸುಕಾಲಿ] | ಮಾಡಿ (ಶಾಂತಿಪು. ೭-೩೨ವ). (ಸಂ. 
ಸುಕಾಸೆ (ನಾ). ಉತ್ತಮವಾದ ಕಾಸೆ ,- ಕಟಿವಸ್ತ: ರಾಜಿಸುವ ಬೆಳ್ವಟ್ಟೆಯ |10| ಸುಕುಮಾರಾಂಗಿ (ನಾ). ಕೋಮಲವಾದ ಶರೀರವನ್ನು ಹೊಂದಿದವಳು; 
ಸುಕಾಸೆಯನಲಂಕರಿಸಿ ಶಶಿ ರವಿಯ ಪಳಿವ ತಾಳವನೊತ್ತುತ್ತೆ . . . ಲಾಸ್ಮಮುಮನಾಡಿ | ಚೆಲುವೆ: ಪ್ರಕಟಿತವಿಳಾಸನಧಿರಾಜಕುಮಾರಂ ನಳಿನಕೇತು ಕಂಡವರಂ ತತ್ಸುಕುಮಾ 
ಭೃಂಗೀಶ ನಗಿಸುವ ಶಿವನ ಪಂಚಮುಖವ (ಏಕೋಪು ೨-೫೭). (ಸ್ಬು-* ಕಾಸೆ) ರಾಂಗಿಗೆ ಸೋಲ್ತೆಟೆದುಕೊಂಡನನ್ಮಾಯವೃತ್ತಿಯಿಂ ಕೋಮಳೆಯಂ (ಶಾಂತಿರ್ಪು-೧೦). 
ಸುಕುಮ, ಸೂಕ್ಷುಮ (ಗು). ೧. ಸೂಕ್ಷ್ಮವಾದ; ನಾಜೂಕಾದ: ಒಂದು | (ಸಂ.ಸುಕುಮಾರಾಂಗೀ। 
ಅಸಡಿಯ ಬೆಳಗು ದುಜ್ಜೋದನನು, ತನ್ನ ಸುಕುಮದೇಹದ ಕೋರನ ಕೂಡ, | | ಸುಕುಮಾರಿ (ನಾ). ೧. ಒಳ್ಳೆಯ ಮಗಳು; ಸುಪುತ್ರಿ: ಇತ್ತಲೀ ಮಮಕಾರನೆಂಬ 
ಪಾಗಲದಲ್ಲಿ ಮೋರದ ಆಟವನ್ನು ಕಂಡು (ಭಾಷಾಶಾ. ೨೯೨). (ನಾ). |15, ನೃಪೋತ್ತಮನ ಸುಕುಮಾರಿ ಮಿಗೆ ಬಳೆವುತ್ತಲಿರ್ದಳು ಗಳಿಗೆಸಂಖ್ಕೆಗೆ ಸಕಲಸುಖದಿಂದೆ 
೨. ಸೂಕ್ಷ್ಮವಾದುದು; ನಾಜೂಕಾದುದು: ಸೂಕ್ಶ್ಮ - ಸುಕುಮ, ಹರ್ಷ - (ಪ್ರಭುಲೀ. ೩-೨೬). ೨. ಕೋಮಲೆ; ಸುಂದರಿ: ಸುಕುಮಾರಿಯರಂ ನೀಳಾಳಕೆಯರ 
ಹರುಸ (ಶಮದ. ೨೫೪ ಪ್ರಯೋ). ಸೂಕ್ಷುಮ: ೧. ಮೃದುವೆನಿಪ ಪಕ್ಷಿಗಳ ಸೂಕ್ಸುಮವದನ | | ನೆರೆದಂದು ತಂದು ಶುಭಲಗ್ನದೊಳಾ ನಕುಳ ಸಹದೇವರೊಳ್‌ ಸೋತ್ಸುಕಚಿತ್ತಂ ನೆರೆಪಿದಂ 


ದವತಾರದವೊಲಕ್ಷಿಯ ಬೆದಲೆಕೆಯಲಾ ತಾಯಿತಂದೆಯರ ಬಳಿವಿಡಿದು (ನಿಧಾಗ. (ನೇಮಿಪು. ೧೦-೧೩); ಸನ್ನುತಸುಕುಮಾರಿಯರ್‌ . . . ಅರಸನ ಸಂಗಡಮುನ್ನತಜಳಕೇಳಿ 
೧೧-೧೩-೫೫). [ಆ ಸಂ. ಸೂಕ್ಷ್ಮ./ ಪ್ರಾ. ಸುಖಮ। | ಗೆಂದು ನಿಂದರ್‌ ಕ್ರಮದಿಂ (ಹಮ್ಮಿರ. ೪-೨೧). (ಸಂ. ಸುಕುಮಾರೀ। 

ಸುಕುಮಾರ (ಗು). ೧. ಮೃದುವಾದ; ಕೋಮಲವಾದ: ಶೃಂಗಾರರಸಂ ಸಮಂತು | ಸುಕುಮಾರಿಕಾವಾಸ (ನಾ). ಒಂದು ಬಗೆಯ ಕೊಳಲು: ಜಾತಿವಾಸ ಸಜಾತಿವಾಸ 
ಸುಕುಮಾರತರೋಕ್ತಿಗಳಿಂ ಪ್ರಸನ್ನಗಂಭೀರತರೋಕ್ತಿಯಿಂ ಪ್ರಕಟಮಕ್ಕೆ ರಸಂ ಸತತಂ | ಸುಕುಮಾರಿಕಾ!ಪಾಕಾಂ. ಕ)ವಾಸ . . . ಭುವನಾಧಿಪತಿವಾಸವೆಂಬ ಹದಿನೆಂಟುತೆಅದ 
ಪ್ರಶಾಂತ!(ದಿಂ| (ಕವಿರಾ. ೨-೯೯); ಸುಕುಮಾರಸುರಭಿಸಂತಾನಕಕುಸುಮುದ ವಾಸಂಗಳ ಲಕ್ಷಣವನಲೌದು (ವಿವೇಕ. ೨೩೭). (ಸಂ. 
ಬಣ್ಣವಾಸಿಗಂಗಳನೆತ್ತುತ್ತಕಳಂಕಮೂರ್ತಿಗಾ ಗಾಡಿಕಾರ್ತಿಗಮರಿಯರೆ ಮಾಲೆಗಾರ್ತಿಯ | | ಸುಕುಮಾರಿಕೆ (ನಾ). ಎ ಸುಕುಮಾರಿ ೨: ದಾದಿಯುಮಾ ಸುಕುಮಾರಿಗಾದರದಿ 
ರಾದರ್‌ (ಶಾಂತಿಪು. ೯-೧೪೨). (ನಾ). ೨. ಕೋಮಲತೆ; ಮೃದುತ್ವ : “ಮೃದು | ನವಂತಿನಾಥನಂ ತೋಟ್‌ದಳ್‌ (ಶಾಂತಿಪು. ೫-೧೧೭).  [ಸಂ. ಸುಕುಮಾರಿಕಾ। 
ಸುಕುಮಾರಂ ಕೋಮಳಂ'' (ವಸ್ತುಕೋ. ೪೫-೧೦೫); ಯಾವಾಗಲೂ ಗುಲಾಬಿಯಂತೆ ;25| ಸುಕುಲೀನ (ನಾ). ಒಳ್ಳೆಯ ವಂಶದಲ್ಲಿ ಜನಿಸಿದವನು: ಸುಕುಲೀನಂ ವಿಬುಧಾನ್ವಿತಂ 
ಸುಕುಮಾರವಾಗಿದ್ದ ನಿಮ್ಮ ಶರೀರ ಇದೇಕೆ ಹೀಗಾಯ್ತು? (ಪುನರು. ೨೮೩). | . « - ಎಸೆದಂ ಭೂಮಧ್ಮದೊಳ್‌ ಲಕ್ಷಣಂ (ನೇಮಿಪು. ೧-೩೧). [ಸಂ.) 
೩. ಕೋಮಲವಾದ ಶರೀರವನ್ನು ಹೊಂದಿದವನು; ಚೆಲುವ: ಸುಕುಮಾರನೆಂಬ | | ಸುಕೃತ (ಗು). ೧. ಚೆನ್ನಾಗಿ ಮಾಡಿದ; ಯುಕ್ತವಾಗಿ ಮಾಡಿದ. ೨. ಮಂಗಳ 
ಪೆಸರೀ ಸುಕುಮಾರಂಗೀ ಸಮಸ್ತಧಾರಿಣಿಯೊಳ್‌ ಸಾರ್ಥಕಮಾದುದು (ಸುಕುಮು. ೧೧ -೩೬); | | ಕರವಾದ; ಶುಭಕರವಾದ: ಸುಕೃತಸುರದ್ರುಮವನಪಾಲಕನೆಂಬಿನಮತುಲ 
ನಿನ್ನ ಬಸುಅಲಿ ಬೆಳೆವ ಸುಕುಮಾರಂ ನಿಖಳಪಾವನನೆನಿಪ್ಪ ಜಗನ್ನುತೋನ್ನತಮೂರ್ತಿ | ವಿಚಕಿಲೋದ್ದಮಮಂ ತಂದು . . . ಯಷಿನಿವೇದಕನಿತ್ತಂ (ಪಂರಾಮಾ. ೬-೨೫). 
ಯಲ್ಲದೆ ಚಾವಳನೆ ಕೇಳು (ಬಸಪು. ೩-೧೯). ೪. ಒಳ್ಳೆಯ ಮಗ; ಸುಪುತ್ರ. |30| ೩. ಅನುಕಂಪದಿಂದ ನಡೆಸಿಕೊಂಡ. (ನಾ). ೪. ಪುಣ್ಮ; ಸೈಪು: ಅಂತು 


೫. [ಕಾವ್ಕಮಾ। ಕಾವೃಗುಣಗಳಲ್ಲಿ ಒಂದು; ಮೃದುವಾದ ಅಕ್ಷರ ಅಥವಾ | | 
ಪದಗಳ ಪ್ರಯೋಗ: ಸುಕುಮಾರತರಾಕ್ಷರಪದನಿಕರವಿಶಿಷ್ಟ ಪ್ರಯೋಗಗತ 
ಮಪ್ಪುದದಾ ಸುಕುಮಾರಮೆಂಬುದಕ್ಕುಂ (ಕವರಾ. ೨-೭೦); ಸುಕುಮಾರಂ ಸುಕುಮಾರಶೋಭೆ 
ವಿಲಸತ್ಕಾಂತಿ ಸ್ಪುರತ್ಕಾಂತಿ . . . ಆಗೊಪ್ಪಿರ್ಪ ವಾಕ್ಚೀತಿಮಾಡಿ ಕರಂ ಪ್ರೇಮದೊಳಿರ್ಕೆ 


ಕೋಮಳ ಮದೀಯಾಸ್ಕಾಂಬುಜಾವಾಸದೊಳ್‌ (ಶಾಂತೀಶ್ವ. ೧-೧೩). ೬. [ನಾಟ್ಕ] [ss 


ರೂಪಕಗಳಲ್ಲಿ ಒಂದು ಭೇದ; ಲಘು ಮತ್ತು ವಿನೋದಕರವಾದ, 
ಸುಖಾಂತವಾದ ಪ್ರಹಸನ: ನಾಟಕದಲ್ಲಿ ಸುಕುಮಾರ, ಆವಿದ್ಧ ಎಂದು ಎರಡು 
ಪ್ರಯೋಗಗಳಿವೆ (ಸಾಓಎ. ೧೨೨). "ಆವಿದ್ಧ' ಪರಾ. [೬0.1 

ಸುಕುಮಾರಕ (ನಾ). = ಸುಕುಮಾರ ೩: ಸುಕುಮಾರಕಂ ಕುಮಾರಕನೆಂದು 
ಜಹುವಧುಗನಂತವೀರ್ಯಂ ಪ್ರಿಯನಾದೊಂ (ಶಾಂತಿವು. ೪-೪೭); ಸುಕುಮಾರಕನೊರ್ವಂ 
ಮಣಿಮಕುಟಮುಮಂ ತಿರ್ದುವೊಂದು ನೆವದಿಂದೆ ಭುಜಾಧಿಕಶೋಭೆಯನಾಕ್ಷಣದೊಳ್‌ 
ಪ್ರಕಟಿಸಿ ಮೆಚೆದಂ ಸರೂಪಮಂ ವೈಭವಮಂ (ಬಾಧಪು ೧೧-೯೧).  [ಸಂ.1 

ಸುಕುಮಾರತೆ (ನಾ). ೧. ಕೋಮಲತೆ; ಲಾಲಿತ್ಮ: ಹರನ ಮನೋಹರಂ 
ಗಿರಿಜೆಯಾ ನಡೆಯಾ . .. ಹರೆಯವೀ ಸುಕುಮಾರತೆಯಾ ಸುಧಾಮಯಂ (ಗಿರಿಕ. ೪-೫೭). 
ಪಿ. = ಸುಕುಮಾರ ೫: ಶ್ಲೇಷ ಪ್ರಸಾದ ಸಮತೆ ಮಾಧುರ್ಯ ಸುಕುಮಾರತೆ . . . 
ಸಮಾಧಿಗಳೆಂಬ ದಶಪ್ರಾಣವಿಡಿದು (ಎನೇಕ. ೨೨೬); ಶ್ಲೇಷ ಪ್ರಸಾದ, ಸಮತೆ, 


ಪೂರ್ವಜನ್ಮಸಂಚಿತಸುಕೃತದಿಂ ದಿವ್ಮಾಯುಧವಸ್ತುವಾಹನಂಗಳುಮಂ ದಿವೃಸ್ವೀ 
ಯರುಮಂ ಸ್ವೀಕರಿಸಿ (ಪಂರಾಮು. ೧೫-೧೧ ವ); ನೀನು ನೆರಹಿದ ಸುಕೃತಫಲವದನೇನ 
ಹೇಳುವೆನು (ಕುವ್ಮಾದ್ರೋ. 6-೪೧). ೫. ಪವಿತ್ರವಾದ ಕಾರ್ಯ; ಸತ್ಕಾರ್ಯ: 
ಅಂಗವೆಂಬುದು ಪೂರ್ವಕರ್ಮಸಂಗಶೇಷವು ಪುಣ್ಮಪಾಪೋತ್ತುಂಗನಿಳಯಂ ಸುಕೃತ 
ದುಃಕೃತಗತಿಗಳಾಶ್ರಯವು (ಬಸಪು ೫- ` 1; ಸುಕೃತವನೊಂದಿ ಕೀರ್ತಿ 'ಶುಭಶೀಲವ 
ನೊಂದಿ ಸುನೀತಿ . . . ನಡೆವಂದದಿಂ ನಿಚಾಭಿಕನೊಡಗೂಡಿ ಕೂರ್ತು ನಡೆದಳ್‌ 
ದಮಯಂತಿ (ನಳಚಂ. ೫೧೮). ೬ ಅದೃಷ್ಟ; ಭಾಗ್ಯ: ನಿಜವಾಗಿ ನನ್ನ ಸುಕೃತಪ್ರತಿ 
ಬಂಧಕವಾದ ಪುರಾಕೃತಕರ್ಮವು ಆಗ ಪರಿಣಮಿಸತೊಡಗಿತು (ಶಾಕುಂತ. ೧೧೦-೫); 
ಭಾಷೆಯೂ ಸಹ ಅಲೌಕಿಕಮಾಧುರ್ಯಭಾವದಲ್ಲಿ ಕವಿಗೊದಗಿ ಬರುವುದೊಂದು ಸುಕೃತ 
(ಕಾವ್ಕಕು- ೪೫). ೩. ಅದೃಷ್ಟಶಾಲಿ; ಭಾಗ್ಯವಂತ: ಕಾಯಿರೇ ಸರ್ವಾಪರಾಧಿಗಳ 
ಪಿಸುಣರಂ ದುರ್ಮತಿಗಳಂ ಸೈರಿಸಿ ಸುಕೃತರಂ ಮಾಡಿ ಎಮ್ಮುವಂ (ಬಸಪ. ೩೨-೬೨); ಸಿರಿ 
ಹೋದ ಕಾಲಕೆ ಒಬ್ಬಿಬ್ಬರಾದರು ಬಂದರೆ ನೀವೆ ಸುಕೃತರು (ಇಂಟಾಪ. ೨೨೩-೫). 
ಆ. ಪ್ರತಿಫಲ; ಪುರಸ್ಕಾರ. [ಸಂ.] 


ಸುಕೃತಂಬೇಬು (ಕ್ರಿ). ಪುಣ್ಯವನ್ನು ಗಳಿಸು,- ಪಡೆ: ಈಗಳೆ ಜನ್ಮಾಭೀಷೇಕ 


ವಿಭೂತಿಯಂ ಸಮೆದು ಸುಕೃತಂಬೆತ್ತೆಟ್ರಿಂದೆಂ (ಪುಷ್ಪಪು. ೧೨-೧೧). (ಸುಕೃತ 4 ಪೆಜು 


ಸುಕೃತಕರ್ಮಿ (ನಾ). ಒಳ್ಳೆಯ ಕೆಲಸವನ್ನು ಮಾಡುವವನು; ಸತ್ಕಾರ್ಯವನ್ನು 


ಸುಕೃತನಿಧಾನ ೮೫೮೨ ಸುಕ್ಷೇಮ 


ಮಾಡುವವನು: ಸಕಲಕರ್ತನು ದೈವವಾದೊಡೆ ಸುಕೃತಕರ್ಮಿಯನೇಕೆ ದಕ್ಷನನಕಟ | | ಸುಕ್ಕಾಲಿಗ "ಸುಕಾಲಿಗ' ನೋ. 


ಮಖದೊಳು ಪಾರವೆಯ್ದಿಸದಾಯ್ತು (ಬಸಪು ೫೪-೧೬). (ಸಂ. ಸುಕೃತಕರ್ಮಿನ್‌] 1 | ಸುಕ್ಕಿನುಂಡೆ "ಸುಖಿನುಂಡೆ' ನೋ. 

ಸುಕೃತನಿಧಾನ (ನಾ). ೧. ಪುಣ್ಯಸ್ಥಾನ; ಮುಕ್ತಿ: ದರ್ಶನಮುಪಾತ್ರಜಿನತತ್ವಶ್ರದ್ಧಾನಂ | | ಸುಕ್ಕಿಸು (ಕ್ರಿ). ೧. ಮುದುಡುವಂತೆ ಮಾಡು: ಸುಕ್ಕಿಸದಿರರ್ಧಚಂದ್ರಧ್ವಜ 
ಚರಿತಂ ಸುಕೃತನಿಧಾನಂ ತಾನೆಂದು ಪೇಬ್ವರಲ್ತೆ ಮಹಾತ್ಮರ್‌ (ಚಂದ್ರಪು ೭-೨೩). ೨. ಮುಕ್ತಿ | | ವನೊಡೆಯಾ! (ಗ9ಎಂ. ೧೮-೨೪). ೨. ಕುಗ್ಗಿಸು; ನಿವಾರಿಸು: ದೈತ್ಶನ ಮುಯೆಯೆಲ್ಲವ 
ಯನ್ನು ಸಾಧಿಸಿದವನು: ಸುಕೃತನಿಧಾನರ್‌ ಲೋಕಾಂತಿಕದೇವರ್‌ ದೇವದೇವನೊಳ್‌ |5 | ಸುಕ್ಕಿಸಿದನದಟಿಂದ ಮಾಯಾಸಂಜ್ಮಿಕಾಸ್ತ್ರದಲಿ (ಸಂಚಪ. ೧೯-9. ೩. ನೆರಿಗೆಗಟ್ಟುವಂತೆ 
ವೈರಾಗ್ಯಂ ವಿಕಸಿತಮಾದುದನವಧಿಪ್ರಕಾಶದಿಂದಜೌದು (ವರ್ಧಪು ೧೪-೯೨). ಸಂ. ಮಾಡು: ಬೇಜಾರಿನಿಂದ ಹಣೆಯನ್ನು ಸುಕ್ಕಿಸಿದನು (ರೂಢಿ). 

ಸುಕೃತಾಕಾರ (ನಾ). ಮಂಗಳಕರವಾದ ರೂಪವನ್ನು ಹೊಂದಿದವನು: ಸುಕೃತಾ | | [ಸುಕ್ಕು (ಆ ಸುರ್ಕು,) + - ಇಸ್ಬು] 
ಕಾರಂ ತದ್ಭೂಪಕುಮಾರಂ . . . ಶಾಸ್ತ್ರಪ್ರಕರಾಕರ್ಣನದಿನಿಂತು ನೆಟ್‌ ನುಡಿಗಲ್ಲಂ | | ಸುಕ್ಕು "ಸುರ್ಕು' ನೋ. 
(ಕುಸುಮಾ. ೬-೧೫೨). ಸಂ.) ! 


ಸುಕ್ಕು “ಸುರ್ಕು' ನೋ. 

ಸುಕ್ಕು "ಸುಂಕ್ಕು' ನೋ. 

ಸುಕ್ಕುರಿಗುರುಳು “ಸುರ್ಕುಂಗುರುಳ್‌' ನೋ. 

| ಸುಕ್ಕುಂದುಜುಬು (ನಾ). ಗುಂಗುರುಕೂದಲಿನ ಮುಡಿ: ಕನ್ನಡಿಮೊಗದ 


ಸುಕೃತಿ (ನಾ). ೧. ಅದೃಷ್ಟಶಾಲಿ; ಭಾಗ್ಯವಂತ: ಹರಸೇವೆಗೈವ ಸುಕೃತಿಗೆ | [10 
ಸುರಸೇವೆಯನೊಲ್ಲು ಮಾಳ್ತವಂ ಸಮನೆ (ವೃಷವ ೩-೬೭). ೨. ಒಳ್ಳೆಯ ಕೆಲಸ | 
ಮಾಡುವವನು; ಸತ್ಕಾರ್ಯ ಮಾಡುವವನು: ಸುಕೃತಿಗಲ್ಬಾಯುಷ್ಕಮಂ ನೀಡುವಂ 


ಸುಡು ಪಾಪಿಷ್ಠನ ಬೊಮ್ಮನಂ (ಸೋಮೇಶ. ೩೩); ಪಾಪಿಯಂ ಪ್ರೋತ್ಸಹಿಸಿ ಸುಕೃತಿಯ | | ಸುಕ್ಕುಂದುಜುಬಿನ ಕಡುಚನ್ನೆಯರೆಸೆದರೊಗ್ಗಿನೊಳು ( ಕುರಾಸಾಂ. ೨೦-೪೭). 
ಪರೀಕ್ಷಿಸುತ ವೇಪಿಪನು ವಿಧಿ ನಮ್ಮ (ಮಂಕು. ೧೫೯). [ಸಂ. ಸುಕೃತಿನ್‌] (ಸುಕ್ಕು (೬ ಸುರ್ಕು,) 4 ತುಜುಬ್ಮು (< ತುಜುಂಬ್ಮು)! 

ಸುಕೃತ್ತಿ (ನಾ). ೧. ಒಳ್ಳೆಯ ಕೆಲಸ; ಸತ್ಕಾರ್ಯ: ಸುಕೃತಿಯಾಯಿತು ನಿಮ್ಮಯ /15, ಸುಕ್ಕುಗಟ್ಟು (ಕ್ರಿ). ನೆರಿಗೆಯಾಗು; ನಿರಿಬೀಳು; ಸುಕ್ಕಾಗು: ಅವನ ಕಂದುಬಣ್ಣದ 
ನನಹಿಂದವೆ ಮುಕುತಿಯ ಫಲಗಳ ದಾಂಟಿಯೆ ಬಂದೆನು (ಮಹಾದೇ. ಬ. ೯೬-೨೨೩). | | ಮೋರೆ ಸುಕ್ಕುಗಟ್ಟಿತ್ತು (ಮಹಾತ್ಮಾ. ೫); ಕುಣಿದು, ಕುಣಿದು ದೇಹ ಸುಕ್ಕುಗಟ್ಟಿತಲ್ಲ 
ಎ. ಒಳ್ಳೆಯ ಗುಣ; ಸಹೃದಯತೆ: ಆ ದೇವನುಜ್ಞಲತತ್ವಾಗಮನಕ್ಕೆ ತನ್ನ | (ಮೂಕಜ್ಜ. ೨೪೮). [ಸುಕ್ಕು (ಆ ಸುರ್ಕು,) 3- ಕಟ್ಟು) 


ತನುವಂ ತಂದಿರ್ದುವೇನೆಯ್ದೆ ಮಂಡಲನಾಥತ್ವಮನೆಯ್ದಿದಂ ಸುಕೃತಿಗಾ ಪಾಡ್ಗುಣ್ಮಮೇಂ | ಸುಕ್ಕುಗುಪ್ಪಸ (ನಾ). ನೆರಿಗೆಯಿಂದ ಕೂಡಿರುವ ಒಂದು ಬಗೆಯ ಅಂಗಿ: 
ಬಾಟ್ರೆಯೋ (ಶಾಂತಿಪು ೧೦-೧೦೮); ಸುಕೃತಿನಿಳಯಂ ಸಹಸ್ರಾರಕಲ್ಪದೊಳ್‌ ರುಚಿರಮಾದ | | ಸುಕ್ಕುಗುಪ್ಪಸ ಕಿಣುವೆರಲ ಚೊಕ್ಕಮುದ್ರಿಕೆ ಚೆಲ್ಬುವೆತ್ತಿರಲಾಸ್ಥಾನವೊಕ್ಕನಾ 
ರುಚಿಕಾಖ್ಕವಿಮಾನಕದೊಳ್‌ ಸೂರ್ಯಪ್ರಭಸಂಜ್ಞಿಕನನಿಮಿಷಮುಖ್ಯನಾದನಾ |20| ಮಂತ್ರಿತಿಲಕನು (ಕುರಾಸಾಂ. ೯-೧೦೬). (ಸುಕ್ಕು (ಆ ಸುರ್ಕು,) 3" ಕುಪ್ಪಸ] 
ಮುನಿಮುಖ್ಯಂ (ವರ್ಧಷ. ೧೨-೬೬). ೩. [ಛಂದ ಅಕ್ಷರಛಂದಸ್ಸಿನಲ್ಲಿ | | ಸುಕ್ಕುಗುರುಳು “ಸುರ್ಕುಂಗುರುಳ್‌' ನೋ. 
ಇಪ್ಪತ್ನಾಲ್ಕನೆಯ ಛಂದಸ್ಸು; ಪ್ರತಿಯೊಂದು ಪಾದದಲ್ಲಿ ಇಪ್ಪತ್ತುನಾಲ್ಕು | | ಸುಕ್ಕುದಬ್ಬೆಹುಲ್ಲು "ಸುಂಕುದಬ್ಬೆಹುಲ್ಲು' ನೋ. 
ಅಕ್ಬರಗಳಿರುವ ಸಮವೃತ್ತಗಳ ಛಂದಸ್ಸು: ಉಕ್ತಿ... ಸು!ಜಾಕಾಂ. ಸಂಕೃತಿ | | ಸುಕ್ಕೆ "ಚುಕ್ಕೆ' ನೋ. 
ಅತಿಕೃತಿ ಉತ್ಕೃತಿ ಎಂದಿಪ್ಪತ್ತಾಜುಛಂದಂಗಳಕ್ಕು೦ (ಛಂದೋಂಬು. ೧-೪೬ ವ). [ಸಂ.] ಸುಕ್ಕೆಸೊಪ್ಪು "ಚುಕ್ಕೆಸೊಪ್ಪು' ನೋ. 

ಸುಕೇಶಿ (ನಾ). ೧. ಸೊಗಸಾದ ಕೂದಲನ್ನು ಹೊಂದಿರುವವಳು: |25 ಸುಕ್ರ “ಸುಕ್ಕರ' ನೋ. 
ವರಕಂಠೀರವಮಧ್ಯೆ . . . ಸುಕೇಶಿ ರಾಜಶುಕಸಲ್ಲಾಪಾಂಗಶೃಂಗಾರೆ ಭಾಸುರ ಬಿಂಬಾಧರೆ ಸುಕ್ರಮ (ನಾ). ಶ್ರೇಷ್ಠವಾದ ಪಾದ: ಚಕ್ರಪಾಣೀ ರಂಗನಾಥ ಸೋಮೇಶ್ವರನ 
(ಹಮ್ಮಾರ. ೨-೩೨). ೨. ಒಬ್ಬ ಅಪ್ಸರೆಯ ಹೆಸರು; ದೇವಗಣಿಕೆಯರಲ್ಲಿ ಒಬ್ಬ! | ಸುಕ್ರಮವ ಪೊರ್ದಿ ಶಿವಭಕ್ತಿಪರನಾದ ಭೂಚಿಕ್ರಮೊಳಗೀತಂಗೆ ತೊತೆಗಾಣನು 

| 


ಹೇಷಿತಘೋಷಣ ಶ್ರವಣಮಾತ್ರವಿತ್ರಾಸನರಚಿತಜಂಭಾರಿದೇಹಪರಿರಂಭರಂಭಾ 
ತಿಲೋತ್ತಮೋರ್ವಶೀ ಸುಕೇಶಿಯೆಂಬ ಕೇಶಿಯುಮಂ . . . ಕರೆದು (ಜಗವಿ. ೩-೨೨ ವ). 
(ಸಂ. ಸುಕೇಶೀ] 


| (ಗುರುಚಾ. ೧೨-೩೨). ಸಂ.) 

| ಸುಕ್ರವಾರ (ನಾ). ಒಂದು ವಾರದ ಹೆಸರು; ಶುಕ್ರವಾರ: ಸುಕ್ರವಾರಮುತ್ತರಾಯಣ 
3! ಸಂಕ್ರಾನ್ತಿಯನ್ನು... ಕೊಟ್ಟ ಪೊಂಗದ್ಮಾಣವಯ್ಚತ್ತಯ್ದು (ಮೈಅರಿ. ೧೯೨೯, 2೮-೧೧; 
ಸುಕೇಸರ (ನಾ). [ಛಂದ] ಅಕ್ಬರಛಂದಸ್ಸಿನಲ್ಲಿ ಪ್ರಸಿದ್ದವಾದ ಇಪ್ಪತ್ತಾರು 964); ಫಾಲ್ಗುಣಮಾಸದ ಸುಕ್ರವಾರ (ಎಕ. ೪॥. ಶಿಕಾರಿ. ೪-೭೮; 1122). 

ಛಂದಸ್ಸುಗಳಲ್ಲಿ, ಪ್ರತಿಪಾದದಲ್ಲಿ ಹದಿನೈದು ಆಕ್ಷರಗಳಿರುವ ಅತಿಶಕ್ಟರಿ | [ಸುಕ್ರ (ಆ ಸುಕ್ಕರ) 4 ವಾರ] 

ಛಂದಸ್ಸಿನ ಒಂದು ವೃತ್ತ: ಅಮರಗಣಾರ್ಕ ಶೀತಕರ ಭಾನು ಪಾವಕೋತ್ತಮ ಗಣ | | ಸುಕ್ರುಂಡೆ "ಸುಖಿನುಂಡೆ' ನೋ. 


ಪಂಚಕಂ ನೆರೆಯೆ ಚೆಲ್ಬುವೆತ್ತ ವೃತ್ತಂ . .. ಶುಭದಂ ಸುಕೇಸರಂ (ಛಂದೋಂಬು. ೨-೧೫೬). ಸುಕ್ರುತ (ನಾ). ಪುಣ್ಮ; ಸೈಪು: ನಡಸೂದಕ್ಕೆ ಸಹಾಯವಾದವರು ವಾರಣಾಸಿಯಲಿ 


[ಸಂ.) 35) ಸಾವಿರಕವಿಲೆಯನು ಬ್ರಾ(೦)ಹ್ಮರಿಗೆ ಕೊಟ್ಟು ಸುಕ್ರುತವನೂ ಪಡೆಯಲುಳವರು 
ಸುಕೋಶ (ನಾ). ಉತ್ತಮರೀತಿಯ ಅಂಡಕೋಶ(?): ಪೀನಾಯತಾಮ್ರ (Monn. ೫1.8, ೪೭೬-೨೧; 1506). [ಆ ಸಂ. ಸುಕೃತ] 
ಪಲ್ಲವಕೋಶ ಸುಕೋಶ।ಪಾಠಾಂ. ಶ್ವ|ಮೋಹನನುಂ . . . ಅಪ್ಪ ವಿಜಯಪರ್ವತ | | ಸುಕ್ಷಣ (ನಾ). ಅಗ್ನಿ; ಬೆಂಕಿ (2): ಸಕ್ಸಮದಕ್ಷ ಶಿಕ್ಷಣವಿಚಕ್ಷಣಸುಕ್ಷಣ ಲಕ್ಷಣೇಕ್ಷಣಾ 
ಗಚೇಂದ್ರಂ ಬಂಜ ಮುಂದೆ ನಿಲ್ವುದುಂ (ಆದಿಪು. ೧೨-೫೬ ವ). [ಸಂ,] ರಕ್ಷಿತಲಕ್ಷಿತೇಶ್ವರ ಮುಮುಕ್ಸು . . . ಶಿವಾಕ್ಲಿಸಂಭವಾ (ರಾಜಶೇ ೧-೧೦). 1] 
ಸುಕ್ಕ (ನಾ). ಒಣಗಿದುದು; ಶುಷ್ಕವಾದುದು: '“ಸುಕ್ಕಂ, ಶುಷ್ಕಂ'' (ಕರ್ಣಾನಿ. ೬೨). ಸುಕ್ತಣೆ (ನಾ). ಇ ಸುಕ್ತಣ (7): ವಿರೂಪಾಕ್ಷ ಕೋಪಂ ಮಸಗಿ ಫಣೆಗಣ್‌ 
(« ಪ್ರಾ. ಸುಕ್ಕ, ಸುಕ್ತ./ ಸಂ. ಶುಷ್ಕ) 40, ವಿಕಾಸಿಸಲ್‌ ಸುಕ್ತಣೆ ಭುಗಿಲ್‌ ಭುಗಿಲೆನುತ್ತುರಿಯಲದಜೊಳಂ ಜನಿಸಿದಂ ವೀರಭದ್ರಂ 
ಸುಕ್ಕಟ (ನಾ). (ಮೆಚ್ಚುಗೆ, ಕೊಂಡಾಟಗಳನ್ನು ಸೂಚಿಸುವ) ಒಂದು (ಗುರುಚಾ. ೪-೨0). !?] 
ಉದ್ಗಾರವಾಚಕ ಶಬ್ದ (?) : ಅಕ್ಕಟಕ್ಕಟ ಭೀಮನೊಬ್ಬನು ಸುಕ್ಕಟ ಸುಮಾನಿತನು | | ಸುಕ್ಷೇತ್ರ (ನಾ). ೧. ಸಾರವತ್ತಾದ ಭೂಮಿ; ಫಲವತ್ತಾದ ನೆಲ: 
ಕಡೆಯಲಿ ಮಕ್ಕಳಾಟಿಕೆ ನಮ್ಮದೆಂಬಿರಿ ಭಾವ ಪೇಳೆನಲು (ಕೃಷ್ಣಾಕಾ. ೨೭-೧೭). 11) ಮಹಾಸುಕ್ಷೇತ್ರವಾಸದ ವಾಲುಕದ ಮಚೆಯ ಅಪ್ಪುವಿನಂತೆ (ಮೋಳಮಾ. ೮೨-೩೨೭): 
ಸುಕ್ಕರ, ಸುಕ್ರ (ನಾ). [ಜ್ಕೋತಿ] ಶುಕ್ರಗ್ರಹ: ಎತ್ತೆಲ್ಲಿ ಬಿಟ್ಟಿರಿ ಬುತ್ತೆಲ್ಲಿ ಉಂಡಿರಿ “ನದಿಯ ಬಳಿಯಲ್ಲಿರುವ ಹೊಲ'' (ಮೋಳಮಾ. ಕೋಕ). ೨. ಪುಣ್ಯಭೂಮಿ 


ಸುಕ್ಕರ ನಿಮಗೆಲ್ಲಿ ಉದಿಸಿದ (ಸಾಪದ. ೧೨೧). ಸುಕ್ರ: "ಸುಕ್ರವಾರ' ಪರಾ. || ತೀರ್ಥಕ್ಷೇತ್ರ: ನಕ್ಷತ್ರವಾದರೂ ಸುಕ್ಷೇತ್ರದಲ್ಲಿರಬೇಕು (ಗಾಡ). (ಸಂ.] 
(ಆ ಸಂ. ಶುಕ್ರ./ ಪ್ರಾ. ಸುಕ್ಕ] ಸುಕ್ಷೇಮ (ನಾ). ನೆಮ್ಮದಿ; ಸೌಖ್ಯ: ಪ್ರೇಮವೆಸೆಯಲು ಬಸವನಂ ಸನ್ನಾಮಿ ಕಿನ್ನರ 


ಸುಕ್ಷೇಮಿ 


ಶರಣನಂ ಸುಕ್ಷೇಮದಿಂ ಜೀವಂತರಂ ಮಾಡಿದನು (ಬಸಪ ೩೬-೪೪); ಮಂದಿರದ ಸುಕ್ಷೇಮ 
ಕುಶಲವನಂದು ಕೇಳಿದು ವೀಳೆಯವನಾ ಮಂದಿಗಿತ್ತನು (ಕುವ್ಮಾಉ. ೭-೨೨). [೫0.1 

ಸುಕ್ಷೇಮಿ (ನಾ). ನೆಮ್ಮದಿಯಿಂದಿರುವವನು; ಕ್ಷೇಮವಾಗಿರುವವನು: ಈ 
ಮಹಿಯೊಳೀವರೆಗೆ ನಾವ್‌ ಸುಕ್ಷೇಮಿಗಳು (ಹರಿಸಾ. ೧). [ಸಂ. ಸುಕ್ಷೇಮಿನ್‌) 

ಸುಕ್ರೇಡನಗ್ರೀವ (ನಾ). ಕಂಠದಲ್ಲಿ ವಿಷವನ್ನು ಧರಿಸಿರುವವನು; ಶಿವ: 
ಅತುಳ ಚಕ್ಷುಶ್ರವಣಾಭರಣ ಸುಕ್ಟೇಡನಗ್ರೀವ ರಕ್ಷಿಸುಗೆ (ನವಮೋ. ೧೭-೧). ಸಂ. 

ಸುಖ (ಗು). ೧. ಆನಂದಭರಿತವಾದ; ಆಹ್ಲಾದಕರವಾದ. ೨. ಹಾಯಾದ; 
ನಿರಾಂತಕವಾದ. ೩. ತಕ್ಕ; ಯೋಗ್ಯವಾದ. (ನಾ). ೪. ಸಂತೋಷ; 
ನಲಿವು: ರಮಿಯಿಪುದಮರಿಯರೊಳ್‌ . . . ನಗೆ ಸಬ್ಬವಮಮರಿಯರೊಳ್‌ 
ನಡೆವುದಮರನೇಂ ಸುಖಮಯನೋ (ಶಾಂತಿಪು. ೭-೭೬); ನಂದನಿರ್ದಂ ಸುಖದಿಂ 
(ಜಗವಿ. ೩-೨೬). ೫. [ಜ್ಯೋತಿ] ಲಗ್ನದಿಂದ ನಾಲ್ಕನೆಯ ರಾಶಿ: ಚತುರ್ಥಕ್ಕೆ 
ವಲಂ ಮತ್ತಂ ಪಾತಾಳ ವೇಶ್ಮ ಸುಖ ಹಿಬುಕ ಬಂಧುವೆಂದೈದು ಪೆಸರ್‌ (ಜಾತತಿ. ೧-೩೪). 

ಸುಖದುಃಖ ನ ಸಂತೋಷ ಮತ್ತು ಆಳಲು: ಸಕಳಕ್ಕೆ ಕರ್ತನು ಆತ್ಮನಾದಡೆಯು 

ಅನವರತ ಸುಖದುಃಖಸಮಿತಿಯೊಳನುಭವಿಸುತಲಸುವನೆ (ಒಸಪು. ೫೪-೧೩); ಸುಂಕದವನ 
ಕೂಡೆ ಸುಖದುಃಖ ಹೇಳಿದರೆ ಕಂಕುಳಲ್ಲಿ ಏನು ಅಂದನಂತೆ (ಗಾದ). ಸುಖಸಂಕಥಾವಿನೋದ 
= ಸಾಮಂತರು, ಅಧಿರಾಜರೊಡನೆ ದೊರೆಯು ನಡೆಸುವ ಸೌಹಾರ್ದಯುತ 
ವಾದ ಸರಸಸಂಭಾಷಣೆ; ರಾಜಯೋಗ್ಯವಾದ ಒಂದು ಬಗೆಯ ಮನ 
ರಂಜನೆಯ ಕಾಲಕ್ಷೇಪ: ಪೌದನಪುರಕ್ಕೆ ಪೋಗಿ ಸುಖಸಂಕಥಾವಿನೋದದಿನರಸು 
ಗೆಯ್ಕುತ್ತುಮಿರ್‌ (ಶಾಂತಿಪು. ೬-೨೩ ವ); ದುಷ್ಟನಿಗ್ರಹ ವಿಸಿಷ್ಟಪ್ರತಿಪಾಳನದಿಂ 
ಸುಖಸಂಕಥಾವಿನೋದದಿನ್ಹಾಳುತ್ತಮಿರೆ (ಎಕ. ೩1 ಚಿತ್ರದು. ೪೭-೧೨; 1067). [ಸಂ.1 

ಸುಖಂಗೆಯ್‌ (ಕ್ರಿ). ಸಂತೋಷವನ್ನುಂಟುಮಾಡು; ಸುಖವನ್ನು ನೀಡು: 
“ಉಣ ಸುಖಂಗೆಯ್ದವಂ!ಪಾಠಾಂ. ಗೈವವಂ) ಶಿವಕಾರಿಯಕ್ಕು'' (ಮಂಗರಾ. ೬೮-೯). 

(ಸುಖ + ಕೆಯ್‌,] 

ಸುಖಂದಳೆ, ಸುಖದಳೆ (ಕ್ರಿ). ಸಂತೋಷವನ್ನು ಹೊಂದು; ನಲಿವನ್ನು ಪಡೆ: 
ಪುಳಕಿಪ ತನು . . . ಸುಖಂದಳೆವ ಮನಂ ಕಂಪಿಪ ಕೆಯ್‌ ಕಳವಳಿಸುವ ಗಳಮನೂನ 
ಮಸತೀಕುಳದೊಳ್‌ (ಗಂಕ. ೪-ಉಾ). ಸುಖದಳೆ: ತೆಳುಗದಪಮಳಾಧರವ ಚುಂಬಿಸಿ 
ಸುಖದಳೆದಳು (ಕಂನವಿ. ೧೦-೩೦). (ಸುಖ 1. ತಳ್ಳಿ) 

ಸುಖಂಬಡು, ಸುಖಪಡು, ಸುಖಬಡು, ಸುಖವಡು (ಕ್ರಿ). ಸಂತೋಷವನ್ನು 
ಅನುಭವಿಸು; ಆನಂದಪಡು: ಎನ್ನೆವರಂ ಜೀವಿಸುವನನ್ನೆವರಂ ಸುಖಂಬಡುವುದು 
(ಪಂಚತಂ. ೬೩-೬). ಸುಖಪಡು: ಅವಳು ಅದರಲ್ಲಿ ಸುಖಪಟ್ಟರೆ ತಾನೂ ಸುಖ 
ಪಡುವನು (ಸವತಿ. 7೧); ಒಂದು ಹೆಂಡತಿಯನ್ನು ಸಾಯಿಸಿ ಎರಡನೆಯ ಮದುವೆಯಾಗಿ 
ಸುಖಪಡುವುದು ಅಷ್ಟು ಸುಲಭವೇ? (ಪದ್ಮಸ. ೧೪೬). ಸುಖಬಡು: "ಸುಖಬಡಿಸು' 
ಪರಾ. ಸುಖವಡು: ಈ ವನಿತೆಯೊಳೊಂದಿ ಸುಖವಟ್ಟು ಮಡಿದಡೆ ಜೀವನ್ಮುಕ್ತಿ 
(ಮೋಹತ. ೩೩-೪೬). (ಸುಖ + ಪಡು) 

ಸುಖಂಬಡೆ, ಸುಖವಡೆ (ಕ್ರಿ).ನ ಸುಖಂದಳೆ : ಬಹ್ವಾರಂಭಪರಿಗ್ರಹವಿಹ್ಟಲನಿಂದ್ರಿಯ 
ಸುಖಾರ್ಥಿ ಸಂಸಾರಗುಹಾಗಹ್ಟರದೊಳಗಿರುಳಿನ ಚಕ್ರಾಹೃದವೊಲ್‌ ಮಜುಗದೇಂ 
ಸುಖಂಬಡೆದಪನೇ (ಆದಿಪು ೩-೬೮); ಕೂಡಿ ಸುಖಂಬಡೆವುದು ಜಂಗಮಲಿಂಗದ ವಿಷಯ 
ಸುಖಂಬಡೆದು ಪರಿಣಾಮತೆಯನೆದುವುದು ಪ್ರಸಾದಲಿಂಗದ ವಿಷಯ (ಜದವ. ೫-೧೨). 
ಸುಖವಡೆ: ಇನಿವಾತಿನಿಂದ ಸೋಲಿಸಿ ಕೂಡಿಯವನಿಂದ ಘನಸುಖವಡೆಯಬೇಕಬಲೆ 

[ಸುಖ * ಪಡೆ] 

ಸುಖಂಬಾಲ್‌, ಸುಖಬಾಳು, ಸುಖವಾಳು (ಕ್ರಿ). ನೆಮ್ಮದಿಯಿಂದ 
ಜೀವಿಸು; ಸುಖವಾಗಿ ಬದುಕು: ಮೃಗಗಣಮೆ ಸುಖಂಬಾಬ್ಲುಂ ಸೊಗಯಿಸುವ 
ವನಾಂತರಾಳದೊಳ್‌ ಬಹುತೃಣದೊಳ್‌ (ಕಎರಾ. ೩-೧೩೯); ನೀನೆನ್ನ ಬುದ್ಧಿಯಂ ಕೇಳ್ದು 
ಸುಖಂಬಾಟ್ಟೊಡೆ (ಪಂಚತಂ. ೫೪-೧೯). ಸುಖಬಾಳು: ಆಲಯದೊಳಗೆ ವಿಂಗಡವಾಗಿ 
ಸುಖಬಾಳೆಂದ (ಮೋಹತ. ೧೧-೫೦). ಸುಖವಾಳು: ಮನೆಯೊಳು ಮನೆಗಟ್ಟಿಕೊಂಡೆಮ್ಮಾ 
ಸೆರೆಮನೆಯೊಳು ಸುಖವಾಳುತಹಳೆ (ಪ್ರಭಂಜ ೩-೧೩೬). (ಸುಖ ೬ ಬಾಟ್‌ 


(ಕಂನವಿ. ೯-೧೫೫). 


೮೫೮೩ 


pr 
೦ 


4s 


ಸುಖನಿಧಿ 


ಸುಖಕರ (ಗು). ೧. ಸಂತೋಷವನ್ನುಂಟುಮಾಡುವ; ಆಹ್ಲಾದಕರವಾದ: 


ಮಲಯರುಹ ಶಿಶಿರಕರಶೀತಲಿಕಾ ಕರಕೇಂದುಕಾಂತಜಲಶೀತಳಮಾ ಲಲನಾಲಿಂಗನಸುಖ 
ಕರವಿಲಾಸಮೆಂಬುದು ಬಹೂಪಮಾನವಿಕಲ್ಪಂ (ಕವಿರಾ.೩-೮೦). (ನಾ). ೨. ಸಂತೋಷ 
ವನ್ನು ಕೊಡುವಂಥದು; ಸುಖಪ್ರದವಾದುದು: ಹುಟ್ಟುವವಳಿವವದರಿನಿದೊ 
ಸಂಸ್ಕಾರದುಪಶಮವೆ ಸುಖಕರಂ (ವೈಶಾಖಿ. ೮೯-೬೯೪). ೩. ಅನುಕೂಲಕರವಾದುದು: 
ಎಷ್ಟೋ ಮಂದಿ ಗೃಹಿಣಿಯರು ಅಡುಗೆಮನೆಯನ್ನು ಕೆಲಸಕ್ಕೆ ಸುಖಕರವಾಗಿ ಹೇಗೆ 
ವ್ಯವಸ್ಥೆಗೊಳಿಸಬಹುದು . . . ಎಂದು ಯೋಚಿಸುತ್ತಿದ್ದಾರೆ (ಅಡುಸೌ. ೧೧).  [ಸಂ.] 


ಸುಖಕಾರಿ (ನಾ). ೧. ಸುಖಪ್ರದವಾದುದು: ಸಂತತಂ ಜನಸುಖಕಾರಿ . . . 


ಕೃಷ್ಣವೇಣಿ ನುತವಿಶಾಲಿ ಸೇವಿತಮಲಪ್ರಹರಿ ಸ್ಪುಟವಾಣಿ ರಾಜಿಕುಂ (ಹಮ್ಮಾರ. ೧-೫೫). 
೨. ಸುಖದಾಯಕನಾದವನು: ನೀನು ಒಳ್ಳೆಯ ಮಿತ್ರನಂತೆ . . . ಸುಖಕಾರಿ 
ಯಾಗಿಯೂ ಇರುತ್ತೀಯೆ (ಜುಕ್ಸಾರ. ೨೨). (ಸಂ. ಸುಖಕಾರಿನ್‌) 


ಸುಖಕೊಡು "ಸುಖಗೊಡು' ನೋ. 
ಸುಖಗೊಡು, ಸುಖಕೊಡು (ಕ್ರಿ). ಆನಂದವನ್ನು ನೀಡು; ಸುಖಪ್ರದವಾಗು: 


ಅಕಳಂಕರೂಪೆಯ ರದನಚ್ಛದ ವಿಟಶುಕಗಳ್ಗೆ ಸುಖಗೊಡುತಿಹುದು (ಕಂನವಿ. ೯-೩೨). 
ಸುಖಕೊಡು: (6). (ಸುಖ ಕೊಡು] 


ಸುಖಗೋಷ್ಠಿ (ನಾ). ಸುಖಕರವಾದ ಒಡನಾಟ: ಪರಿಕಿಸೆ ಪೆಂಡಿರಿರ್ವರೆನಗಂ 


ತವರೊಳ್‌ ಸುಖಗೋಷ್ಠಿಯಿಂ ನಗುತ್ತಿರೆಯವರೆಂದರ್‌ (ಧರ್ಮಪ. ೯-೧೮). ಸಂ.) 


ಸುಖಜಲ (ನಾ). ಸಂತೋಷದಿಂದ ಸುರಿಯುವ ಕಣ್ಣೀರು; ಆನಂದಬಾಷ್ಪ: 


ಕಡೆಗೋಡಿವರಿದುವೆನಗಯ್ಯ್ಕ ನಯನದ ಸುಖಜಲಂಗಳು (ಬಸವ. ೪೭). (ಸಂ. 


ಸುಖಜೀವಿ (ನಾ). ಸಂತೋಷದಿಂದಿರುವವನು; ಸುಖವಾಗಿರುವವನು: 


ಅವನೊಬ್ಬ ಸುಖಜೀವಿ (ರೂಢ). (ಸಂ. ಸುಖಜೀವಿನ್‌] 


ಸುಖದ (ನಾ). ಸಂತೋಷವನ್ನು ಕೊಡತಕ್ಕುದು; ಸುಖದಾಯಕವಾದುದು: 


ಅನುಭವದ ಪಾಲೊಳು ವಿಚಾರಮಂಥನವಾಗೆ ಜನಿಯಿಕುಂ ಜ್ಞಾನನವನೀತವದೆ ಸುಖದಂ 


(ಮಂಕುಕ. ೫೪೪). ([ಸಂ.] 


ಸುಖದಳೆ "ಸುಖಂದಳೆ' ನೋ. 
ಸುಖದಾಯಿ (ನಾ). ಸಂತೋಷವನ್ನುಂಟುಮಾಡತಕ್ಕುದು: ಶ್ರೀಪಾಲಸಿಂಹನ ಆ 


ಚಿತ್ರವು ನೀರಡಿಸಿದ ಆ ಹೃದಯಕ್ಕೆ ನೀರಿನಂತೆ ಸುಖದಾಯಿಯಾಯಿತು (ಜಮಿನ್ಹಾ. ೧೩೩). 
[ಸಂ. ಸುಖದಾಯಿನ್‌] 


ಸುಖಧಾಮ (ನಾ). ಆನಂದದ ತವರು; ಸಂತೋಷದ ನೆಲೆ: ಅಗಲಿ ಸೈರಿಸ 


ಲಾಜದೇ ಮನ ಭಕುತರ ಪ್ರೇಮದಿಂದಲಿ ಪೊರೆಯುತಿಹ ಸುಖಧಾಮ ಪುರಂದರವಿಠಲನ 


(ಪುರಂದ. ಧಾ. ೨-೨೧-೫). [ಸಂ.] 


ಸುಖನಾಸಿ, ಸುಕನಾಸಿ, ಸೊಖನಾಸಿ (ನಾ). [ವಾಸ್ತು) ದೇವಾಲಯದ 


ಗರ್ಭಗುಡಿಯಲ್ಲಿರುವ ಮುಂಭಾಗದ ಅಂಕಣ: ಸುಖನಾಸಿ ಗರ್ಭಗೃಹದಿಂ 
ರಂಗಮಂಟಪದ ಮುಖದ ಮೂಣಜುಂ ಕದವನಿಕ್ಕುತಂ (ಕಣ್ಣರ. ದೇ ೧೩೫-೧); ಬರುತ ಮಿಗೆ 
ಪುಗಲಂಜಿ ಸುಖನಾಸಿಯೊಳು ನಿಂದಿಹನು (ಬಸಪು. ೪೩-೪೧). ಸುಕನಾಸಿ: 
ಶಿವಗೃಹದಂತರಾಳಮನಣಂ ಪುಗಲಂಜಿ ಮುರಾರಿ ನಿಲ್ಬನೊಪ್ಪುವ ಸುಕನಾಸಿಯೊಳ್‌ 
(ವೃಷಎ. ೨೯-೮೩); ಸುಕನಾಸಿ ಅಥವಾ ಅರ್ಧಮಂಡಪ: ಗರ್ಭಗುಡಿಗೂ ರಂಗ 
ಮಂಡಪಕ್ಕೂ ಮಧ್ಯೆ ಉತ್ಸವವಿಗ್ರಹಗಳನ್ನಿಡಲು ಸುಕನಾಸಿ ಇರುತ್ತದೆ (ಹೂಯ್ಸವಾ. ೧೮). 
ಸೊಖನಾಸಿ: ಕುಜುವರ ಬಾಗಿಯಕ್ಕ ದೇವರ ಗರ್ಬ್ಬಗ್ರಿಹ ಸೊಖನಾಸಿಯ ಕೆಲಸಕ್ಕೆಂದು 
ಕೊಟ್ಟ ಗದ್ಮಾಣ ೧೫ (ಸೌಇಇ. 20, ೮೪-೫೨; 1123). [ಆ ಸಂ. ಶುಕನಾಸ ಇ ಮನೆಯ 
ಮೇಲಿರುವ ಒಂದು ಬಗೆಯ ಅಲಂಕಾರ. / ತೆಲು. ಶುಕನಾಶಿ ಇ ದೇವಾಲಯದ 
ಮುಖ್ಯದ್ವಾರ] 


ಸುಖನಿಕೇತನ (ನಾ). ಆನಂದದಾಯಕವಾದ ವಾಸಸ್ಥಾನ; ಸುಖಪ್ರದವಾದ 


ನಿವಾಸ: ಶ್ಲಾಘಿಸಿದ ಅಂಶಗಳನ್ನೆಲ್ಲಾ ಪುಂಜೀಕರಿಸಿ ನಿರ್ಮಿಸಿದ ಸುಖನಿಕೇತನ ಅದು 


(ನಂಟರು. ೧೮). (ಸಂ. 


ಸುಖನಿಧಿ (ನಾ). ಆನಂದಕ್ಕೆ ಆಶ್ರಯನಾದವನು: ವಾರಿಧಿಯಿಂ ಸುಖನಿಧಿ 


ಸುಖಪಡಿಸು 


ಕಂಠೀರವವಿಷ್ಟರದಿನಧಿಕಂ . . . ಎಂದರಸಿಗಮೋಘಂಗಳಪ್ಪ ಕನಸಿನ ಫಲಂಗಳುಮಂ 
ನಿವೇದಿಸುವುದುಂ (ಶಾಂತಿಪು. ೯-೨೧೧): ಶರಣರ ಮನೋರಥವೆ ಸುಖನಿಧಿಯೆ [ಪಾಠಾಂ. 
ಮುಖವೆ] ಶಂಕರಾ (ನಂಬರ. ೧೧-೪೩). [ಸಂ.) 

ಸುಖಪಡಿಸು "ಸುಖವಡಿಸು' ನೋ. 

ಸುಖಪಡು 'ಸುಖಂಬಡು' ನೋ. 

ಸುಖಪ್ರವೃತ್ತಿ (ನಾ). ಸುಲಭವಾಗಿ ಆಗುವ ಮಲವಿಸರ್ಜನೆ; ಸರಾಗವಾದ 
ಕಾಲಪ್ರವೃತ್ತಿ : ಶುಂಠಿ, ಆಳಿಲೆಕಾಯಿ, ಸೈಂಧವ ಈ ಮೂರನು ಸಮನಾಗಿ ಚೂರ್ಣಂ 
ಮಾಡಿ ಬಿಸಿನೀರಿಂ ಕೊಡಲು ಸುಖಪ್ರವೃತ್ತಿಯಹುದು (ಸಕವೈೆ. ೩೦೧). ಸಂ.) 

ಸುಖಪ್ರಸವ (ನಾ). ಸುಲಭವಾಗಿ ಆಗುವ ಹೆರಿಗೆ; ಸರಾಗವಾಗಿ ಆಗುವ 


೮೫೮೪ 


ಸುಖಾಗಮನ 


ಸುಖವರ್ಚಕ (ನಾ). ೧. ಹಿತಕರವಾದ ಕಾಂತಿಯನ್ನು ಹೊಂದಿರುವುದು. 
೨. (ಸ್ವಭಾವಜನ್ಯವಾದ ಒಂದ ನಿರ್ದಿಷ್ಟ ಸಂಯುಕ್ತದ) ಸೋಡಾಕಾರ್ಬೋ 
ನೇಟು ಖನಿಜ, - ಕ್ಷಾರ; ""ಸರ್ಜಿಕಾಕ್ಷಾರಃ, ಕಾಪೋತಃ, ಸುಖವರ್ಚಕಃ, ಸೌವರ್ಚಲಂ, 
ರುಚಿಕಂ --೫ ಸಸ್ಮಕ್ಷಾರದ ಹೆಸರುಗಳು'' (ಸಿದ್ಧಾಂತಿ. ೩೦೭). [ಸಂ.] 

5| ಸುಖವಾಳು "ಸುಖಂಬಾಯ್‌' ನೋ. 

ಸುಖವಿರೇಕ (ನಾ). ಎ ಸುಖಪ್ರವೃತ್ತಿ : ಶುಂಠಿ, ಹಿಪ್ಪಲಿ, ಮೆಣಸು, ದಂತಿ, ತಿಗಡೆ, 
ಕಟ್ಟವತ್ತಿಗೆ ಬೀಜ, ಒಂದೆಲಗ, ಅಳಿಲೆಕಾಯಿ, ತಾರೆಕಾಯಿ . . . ಚೂರ್ಣವಂ ಮಾಡಿ 
ಬೆಲ್ಲವೆರಸಿ ಜೇನುಗೂಡಿ ಸೇವಿಸೆ ಸುಖವಿರೇಕಮಾಗಿ ಉದರವ್ಕಾಧಿಯು ಕೆಡುಗುಂ 
(ಸಕವೈ. ೩೦೨). [೫ಂ.) 


ಪ್ರಸವ: ಪೂರ್ಣಗರ್ಭಿಣಿಯಾದೀ ಹುಲ್ಲೆಗೆ ಯಾವಾಗ ಸುಖಪ್ರಸವವಾಗುವುದೋ ಆಗ |10| ಸುಖಸಂಗಿ (ನಾ). ವಿಷಯಾಸಕ್ತನಾದವನು: ಮಿಂದಂ ಮಾಯದನಂ ಗುಣಿನಿಂದಿತನಂ 


ನನಗೆ ಕುಶಲಪತ್ರಿಕೆಯನ್ನು ಕಳುಹಿಸಬೇಕು (ಶಾಕುಂತ. ೫೫-೬). (ಸಂ.] 
ಸುಖಪ್ರಸೂತಿ (ನಾ). ಇ ಸುಖಪ್ರಸವ: ಅಂತು ಚಕ್ರವರ್ತಿಜನ್ಮೋತ್ಸವ 


ಸೂಚಕಮಪ್ಪನೇಕದೋಹಳಸಂದೋಹಂ ನೆಗಲ್‌ ಸುಖಪ್ರಸೂತಿಸಮಯದೊಳ್‌ | 


(ಆದಿಪು. ೮-೩೩ ವ). ಸಂ.) 

ಸುಖಬಡಿಸು "ಸುಖವಡಿಸು' ನೋ. 

ಸುಖಬಡು "ಸುಖಂಬಡು' ನೋ. 

ಸುಖಬಾಳು 'ಸುಖಂಬಾಯ್‌' ನೋ. 

ಸುಖಮಜ್ಜನ (ನಾ). ಹಿತಕರವಾದ ಸ್ನಾನ; ಸುಖಕರವಾದ ಸ್ನಾನ: ಎಲೆ ಸಖಿ, 
ನಿನಗೆ ಸುಖಮಜ್ಜನ ಬಳೆಯಿತೆ? (ಶಾಕುಂತ. ೫೦-೧೫). ಸಂ.) 


ಸುಖಮುಖ (ನಾ). ೧. ಸಂತೋಷಕರವಾದುದು; ಸುಮುಖವಾದುದು: |20| 


ನಿನ್ನ ಬಾಳಾದರೂ ಸುಖಮುಖವಾಗಬಹುದೆಂದು ಆಸೆಯಿಂದಿದ್ದೆ (ಕುಸುಸಂ. ೧೪). 
೨. ಪ್ರಸನ್ನತೆ; ಹರ್ಷದ ಭಾವ: ಸರ್ವಾಂಗಂ ಸಡಿಲ್ಲನುಭವದ ಜೊಮ್ಮು ಜಕ್ಕುಲಿಸೆ 
ಸುಖಮುಖದೊಳ್‌ ಮುರ್ಛಿತರಾಗಿ (ನಂಬರ. ೧೪-೫೨); ಸುಖಿಗಳಗ್ರಣಿಯಲ್ತೆ 
ನಿಮ್ಮಣ್ಣನಾತಗೆ ಸುಖಮುಖದೋಯು (ಭರಚ. ೫೦-೪೪). [ಸಂ.) 

ಸುಖಮುಖ (ನಾ). ಪ್ರಸನ್ನಳಾದವಳು; ಹರ್ಷಿತೆಯಾದವಳು: ಶುಭದ 
ಸಂದೇಶಕಾರಣವನರಿಯುವ ಕುತೂಹಲಕೆ ಕಣ್ಣೆರೆದಳತಿಸುಖಮುಖೀ (ಶ್ರೀರಾಮಾ. 

(ಸುಖಮುಖ 4 - ಇ] 

ಸುಖಮುಜುಕ (ನಾ). ನೆಮ್ಮದಿಗೆ ಭಂಗತರುವವನು; ಸುಖವನ್ನು 
ಹಾಳುಮಾಡುವವನು: ಅಲೌದಟ್‌ದಚ್ಚೆಮೋಹಿಗಳ ನೋಯಿಪ ಸುಖಮುಲುಕ 
ಹೋಗೆಂದಳು ಪ್ರಮದೆ (ಭರಚ. ೫೦-೫೬). [ಸುಖ 1 ಮುಖುಕೃ) 

ಸುಖರೂಪ (ನಾ). ೧. ಹಿತಕರವಾದ ಆಕಾರವನ್ನು ಹೊಂದಿರುವಿಕೆ. 
೨. ಕ್ಷೇಮ; ಕುಶಲ: ಊರಿಗೆ ಸುಖರೂಪವಾಗಿ ಹೋಗಿ ತಲುಪಿದ್ದಕ್ಕೆ ಕಾಗದ ಬರಿ 
(ರೂಢಿ). ಸಂ.) 

ಸುಖಲೋಲಾಪ್ತಿ (ನಾ). ಸುಖಭೋಗದಲ್ಲಿ ಆಸಕ್ತಿಯನ್ನು ಹೊಂದಿರುವಿಕೆ: 
ನಿನ್ನ ಸ್ಥಳದಲ್ಲಿ ನಾನು ಇದ್ದರೆ ಸುಖಲೋಲಾಪ್ತಿಯಲ್ಲಿರುವುದರ ಹೊರತು ಮತ್ತೇನೂ 
ಮಾಡುತ್ತಿರಲಿಲ್ಲ (ಮಲೆನಾ. ೧೨೨). [ಸುಖ 3- ಲೋಲಾಪ್ತಿ (ಆ ಲೋಲುಪ್ತಿ)। 

ಸುಖಲೋಲುಪ (ನಾ). ಸುಖಭೋಗದಲ್ಲಿ ಆಸಕ್ತಿಯುಳ್ಳವನು: ಅವರು 
ಸಹಕರಿಸದಿದ್ದರೆ, ಸುಖಲೋಲುಪರಾಗಿದ್ದಿದ್ದರೆ ಸ್ವರಾಜ್ಯವೆಲ್ಲಿ ! (ಭಾರದ.೪೮೯). 1ಸಂ.1 

ಸುಖವಡಿಸು, ಸುಖಪಡಿಸು, ಸುಖಬಡಿಸು (ಕ್ರಿ). ಸಂತೋಷವನ್ನು ಹೊಂದು 
ವಂತೆ ಮಾಡು; ಆನಂದಪಡಿಸು: ಕೂಟಸ್ತಿತಿಯಲ್ಲಿ ಸುಖವಡಿಸುತೆ ನರನಾಟಕವನು 
ಬಿತ್ತಿದನು (ಮೋಹತ. ೪-೩೦). ಸುಖಪಡಿಸು: ಮುಪ್ಪಿನ ತಂದೆತಾಯಿಗಳನ್ನು 


೫೦೫-೧೫೦). 


ಸುಖಪಡಿಸಲು ಅವನು ಬಹಳ ಶ್ರಮಪಡುತ್ತಿದ್ದಾನೆ (ರೂಢಿ). ಸುಖಬಡಿಸು: | 


ಆತನ ತಂದೆನ್ನ ಸುಖಬಡಿಸುವುದೆಂದಳೊಲಿದು (ಮೋಹತ.೨೮-೨೫). 
[ಸುಖವಡು (< ಸುಖಂಬಡು) 4 - ಇಸ್ಕು? 
ಸುಖವಡು "ಸುಖಂಬಡು' ನೋ. 
ಸುಖವಡೆ "ಸುಖಂಬಡೆ' ನೋ. 


ಪವಡಿಸಿದನನೆಳ್ಲಾತಂ ಸ್ವಚ್ಛಂದಚರಂ ಬದ್ಮೆನ ಕಾಣ್ಬಂದದೆ ಸುಖಸಂಗಿಯಾದ 
ಜನವಿದನರಿವೆಂ (ಶಾಕುಂತ. ೬೪-೧೧೧). (ಸಂ. ಸುಖಸಂಗಿನ್‌] 
ಸುಖಸಂಪನ್ನ (ನಾ). ಆನಂದದಿಂದ ತುಂಬಿದವನು; ಹರ್ಷಭರಿತನಾದವನು: 
ಜಟೌಮರಣ ಶೋಕಾದಿ ಭಯಗಳ ಮಜ್‌ೌದು ಸುಖಸಂಪನ್ನರಾದರು ಹರಸುತಿರ್ದುದು 
ರಾಮರಾಜ್ಕದೊಳಖಿಳಜನನಿವಹ (ಕಾಶಿರಾ. ೪೪-೫೭). [ಸಂ.) 
ಸುಖಸನ್ನಿ (ನಾ). ಸ್ತ್ರೀಸಂಭೋಗದಿಂದುಂಟಾಗುವ ಸನ್ನಿದೋಷ: ಈ ಲಕ್ಷಣಂಗಳು 
ನವಜ್ವರದಲ್ಲಿ ಸ್ತ್ರೀಸಂಗದಿಂದುಂಟಾದ ಸನ್ನಿದೋಷವೆಂದು ತಿಳಿವುದು. ಇದನ್ನು 
ಸುಖಸನ್ನಿಯೆಂಬರು (ವೈದ್ಮಸಾ. 1 ೧೦೧). ಸಂ.) 
ಸುಖಸಾಧ್ಯ (ನಾ). ಸುಲಭವಾಗಿ ಶಮನಮಾಡಲು ಸಾಧ್ಯವಾದುದು: ಆ 
ಕ್ಲುದ್ರಕವೆಂಬ ಶ್ವಾಸವು ಔಷಧಸೇವನೆಯಿಂದಾದರು ತನ್ನಿಂತಾನೆಯಾದರೂ ಶಮನವಹುದು. 
| ಈ ಶ್ವಾಸವು ಸುಖಸಾಧ್ಯ (ಇವ. ೨೨೦. 1ಸಂ. 
| ಸುಖಸಾರ (ನಾ). ಆನಂದದ ಸಾರ; ಹರ್ಷದ ತಿರುಳು: ನಿಮ್ಮೆಲ್ಲರುಂ ಪೋಗಿ 
ಮತರ್ತ್ಯದೊಳ್‌ ಸಲೆ ಸಂದು . . . ಸಕಲಸುಖಸಾರದಿಂ ಪರಿಣಮಿಸಿ ಬರ್ಪುದೆನೆ 
(ನಂಬಿರ. ೧-೫೪). [ಸಂ.1 
25| ಸುಖಸುಪ್ತಿ (ನಾ). ಹಿತಕರವಾದ ನಿದ್ರೆ; ನೆಮ್ಮದಿಯಿಂದ ಕೂಡಿರುವ ನಿದ್ರೆ: . 
ಸುಖಸುಪ್ತಿ!ಪಾಕಾಂ. ಸುಷುಪ್ತಿ, ದ ಸೂಕ್ತಿ]ಯೊಳ್‌ ಕಿಟ್‌ಿದುಬೇಗಮಿರ್ದು ಎಂತಕ್ಕೆ 
ಎಚ್ಚತ್ತು (ನಂಬಿರ. ೧೪-೫೬). [ಸಂ.) 
ಸುಖಸೊಮ್ಮು (ನಾ). ಆನಂದದ ಆಧಿಕ್ಕ; ಅಧಿಕವಾದ ಸಂತೋಷ: ಸುಮ್ಮಾನ 
ಮಿಗಲಲ್ಲಿ ಕೆಲವು ದಿವಸ ಸುಖಸೊಮ್ಮಿನೊಳಿರೆ (ಭರಚ. ೪೩-೪). [ಸುಖ + ಸೊಮ್ಮ್ಮು] 
30) ಸುಖಾಂತ (ಗು).೧. ಆನಂದದೊಡನೆ ಕೊನೆಗೊಳ್ಳುವ; ಸುಖಪ್ರದವಾಗಿ 
ಮುಕ್ತಾಯವಾಗುವ: ಕೆಲವು ಸುಖಾಂತಕೃತಿಗಳು ನಮ್ಮನ್ನು ಹಿಗ್ಗಿಸಬಹುದು 
(ಸಾಂದಸ. ೯). ೨. ಸ್ನೇಹಭಾವದ; ಮೈತ್ರಿಯಿಂದ ಕೂಡಿದ. (ನಾ). 
೩. ಆನಂದದೊಡನೆ ಕೊನೆಗೊಳ್ಳುವ ಕಢಾನಕ; ಸುಖಪ್ರದವಾಗಿ 
ಮುಕ್ತಾಯಗೊಳ್ಳುವ ಕಥೆ: ರಾಮಾಯಣ ಉತ್ತರರಾಮಚರಿತಗಳು ಸುಖಾಂತಗಳು 
(ರಿಕಾ. ೧೬೭). ೪. ಸಂತೋಷ; ಆನಂದ: ""ವಾರಿಯೊಳು . . . ಸುಖಾಂತದೊಳು 
ಮಾರುತನೊಳೋರಂತೆ ಕಂ ಶಬ್ದಮಕ್ಕು'' (ಮಂಗರಾ. ೧೪೫-೨೯). ೫. ಸಂತೋಷವನ್ನು 
ಹಾಳುಮಾಡುವುದು; ಸುಖವನ್ನು ನಾಶಮಾಡುವುದು. (ಸಂ. 
ಸುಖಾಂತನಾಟಕ (ನಾ). ಸಂತೋಷದಲ್ಲಿ ಕೊನೆಗೊಳ್ಳುವ ನಾಟಕ: 
ಸೋಪೋಕ್ಲಿಸನ ದುರಂತನಾಟಕ ಈಡಿಪಸ್‌ ಮತ್ತು ಯೂರಿಪಿಡೀಸನ ಸುಖಾಂತನಾಟಕ 
ಟೌರಸ್ಸಿನಲ್ಲಿ ಐಫಿಜಿನಿಯಗಳಿರಡನ್ನೂ ಉತ್ತಮವಾದ ರುದ್ರನಾಟಕಗಳೆಂದು ಮೆಚ್ಚಿದುದೇ 
ಅಲ್ಲದೆ . . . ಅದರ್ಶಕೃತಿಗಳನ್ನಾಗಿಯೂ ಪರಿಗಣಿಸಿದನು (ಅರಿಕಾ. ೧೬೬). [ಸಂ.] 
ಸುಖಾಕರ (ನಾ). ಆನಂದಕ್ಕೆ ನೆಲೆಯಾದವನು: ಬೋಧಾವಾಪ್ತಿಯಿಂದಂ ಸುಖಾಕರ 
| ನಾಗೆಂದು ಫಲಪ್ರದೋಕ್ತಿ ತಳಿದಂ ಶೇಷಾಕ್ಷತೌಘಂಗಳಂ (ಆದಿಪು. ೯-೬೪). [ಸಂ.] 
ಸುಖಾಗಮನ (ನಾ). ೧. ಕ್ಷೇಮವಾದ ಆಗಮನ,-ಬರವು: ಎಲೈ 
ಇಂದ್ರಸಾರಥಿಯಾದ ಮಾತಲಿಯೆ, ನಿನಗೆ ಸುಖಾಗಮನವೇ? (ಶಾಕುಂತ. ೯೭-೭); ಬಯಸು 
ವೆನ್‌: ನಿನಗೆ, ಪೂಜ್ಮನೆ, ಸುಖಾಗಮನಮಂ (ಶ್ರೀರಾಮಾ. ೧೪-೩೬೧). ೨. ಆದರದಿಂದ 


16 


40 


45 


ಸು ಖಾತ್ಮಿ ಶಫಲಜ ಸುಗಂಧಪಾಲ 


ಸ್ವಾಗತವನ್ನು ಬಯಸುವಿಕೆ; ಸುಸ್ಟಾಗತ: ಮನೆಯವರೆಲ್ಲರೂ ಬಾಗಿಲಲ್ಲಿ ನಿಂತು | ! (ಸ್ಮ. ೨೯೦). ಸುಖಿಯನುಂಡೆ: ಸುಖಯನುಂಡೆ ಫೇಣೆ ತಾ ರಂಗಫೇಣಿಯ ನೀಡುವರು 

ಆತಿಧಿಗಳಿಗೆ ಸುಖಾಗಮನವನ್ನು ಕೋರಿದರು (ರೂಂ). (ಸಂ.] | :  (ಇಚಿಸಾಂ. ೧೧-೭೮). ಸುಖಿವುಂಡೆ: ತುಪ್ಪದಲ್ಲಿ ಮಾಡ್ಕಾರೆ ಇಪ್ಪತ್ತುಸಾವಿರ ತುಪ್ಪದ 
ಸುಖಾತ್ಮ (ನಾ). ಸುಖಸ್ವರೂಪನಾದವನು: ಪ್ರೀತಿಂಕರವಿಮಾನದೊಳ್‌ . . . | ಗಾರಿಗೆ ಸುಖಿವುಂಡೆ (ಜಗೀತೆ. ೯೭). (ಆ ಸುಖಿ * ಉಂಡೆ.! ತುಳು. ಸುಕ್ಲುಂಡೆ] 
ಅಹಮಿಂದ್ರಪರಮೈಶ್ವ್ಚರ್ಯಮುಂ ದೊರೆಕೊಳೆ ಸುಖಾತ್ಮನಿರೆ (ಶಾಂತಿಪು. ೯-೩೦ ವ). | ' ಸುಖಿಯನುಂಡೆ 'ಸುಖಿನುಂಡೆ' ನೋ. 


(ಸಂ. ಸುಖಾತ್ಮನ್‌] 's| ಸುಖಿಯಿಸು "ಸುಖಿಸು' ನೋ. 

ಸುಖಾಪ್ತಿ | ಸುಖಿವುಂಡೆ "ಸುಖಿನುಂಡೆ' ನೋ. 

ಪಡೆದುದು (ಶಾಂತಿಪು. ೧೨-೨೪). (೫ಂ.! ಸ [ ಸುಖಿಸು, ಸುಖಿಯಿಸು (ಕ್ರಿ). ನಲಿವನ್ನು ಹೊಂದು; ಸುಖಪಡು: 
ಸುಖಾವಾಪ್ತಿ (ನಾ). ಆನಂದವನ್ನು ಹೊಂದುವಿಕೆ; ಸಂತೋಷಪ್ರಾಪ್ತಿ: | | ಶಿವಗೋಷ್ಠಿಯೊಳುನಲಿದುಸುಖಿಸುತಿಪ್ಪರ್ಕೆಲರು (ತಿರುರ. ಆ. ೫-೬) ;ಧರ್ಮದಿಂದಾದುದು 

ಶ್ರೀದೇವೇಂದ್ರಮುನೀಂದ್ರವಂದಿತಗುಣವ್ರಾತಂ . . . ದಯೆಗೆಯ್ವನಕ್ಕೆಮಗೆ ಮುಕ್ತಿಶ್ರೀ ಸಿರಿಯೆಂದು ಸುಖಿಸುತ್ತ ಧರ್ಮವ ಮಲ್‌ೌಯರುತ್ತಮರು (ಭರಚ. ೨-೧೦). ಸುಖಿಯಿಸು: 

ಸುಖಾವಾಪ್ತಿಯಂ (ಅದಿಪು. ೧-೧). (ಸಂ. 10,  ದೇವಕಾರ್ಯದೊಳಿನಿಸುಂ ನೋಯದೆ ಸುಖಿಯಿಪ ಸವಣರುಪಾಯಮನಿಂ ನಿನ್ನೊಳಣ್ಣ 
ಸುಖಾಶ್ರು (ನಾ). ಎ ಸುಖಜಲ: ತನು ಪುಳಕಂಗಳಂ ತಳೆಯೆ ನೇತ್ರದೊಳುಣ್ಮೆ ಭಾವಿಸಿ ನೋಡಾ (ಧರ್ಮಮ್ಯ ೧-೧೧೨). (ಸುಖ * - ಇಸ್ಬು] 

ಸುಖಾಶ್ರು «ರಾಜಶೇ. ೪-೭೪)... [ಸಂ.) ಸುಖೀರಾಜ್ಯ (ನಾ). ನೆಮ್ಮದಿಯಿಂದ ಕೂಡಿರುವ ರಾಜ್ಕ : ತನ್ನ ಕಲ್ಪನೆಯ 


ಸುಖಾಸನ (ನಾ). ೧. ಹಿತಕರವಾದ ಆಸನ; ಅನುಕೂಲಕರವಾದ ಪೀಠ: | | 'ಸುಖೀರಾಜ್ಯ'ದಲ್ಲಿ ಇರಬೇಕಾದ ಮೂಲತತ್ವಗಳನ್ನೂ ವಿವರಿಸಿದ್ದಾನೆ (ಭಾರದ. ೪೫೧); 
ಮನಮೊಸೆದಿಕ್ಕಿರ್ದ ಸುಖಾಸನದೊಳ್‌ ಕುಳ್ಳಿರಿಸುವಂತೆ ಸಿಕತಿಳತಳದೊಳ್‌ ಆ ಭೀಮಾ | ಪ್ರಾಚೀನಕರ್ಣಾಟಕವು "ಸುಖೀರಾಜ್ಯ'ವಾಗಿದ್ದಿತೆ? (ಕಶಾಅ. ೪೦೬). [ಸುಖ್ಮಿ 3- ರಾಜ್ಯ) 
ಟವೀ ಸರಸ್ತೀರದೊಳಿರಿಸಿ ಪೋಪುದುಂ (ಶಾತಿಪು. ೪-೯೭); ರುದ್ರಾಕಾರನಂ- ಬಿಜಯಂ 115! ಸುಖೋದಯ (ನಾ). ೧. ಆನಂದದ ಉದಯ; ಸಂತೋಷದ ಉತ್ಪತ್ತಿ: 


ಗೆಯಿಸಿ . . . ಸುಖಾಸನದೊಳಿರಿಸಿ (ಬಸಪ ೨೪-೨೨). ೨. ಆರಾಮಕುರ್ಚಿ: ನಾನು | ಮನದಣಿವಂ ಕಳಲ್ಲುವ ರತಾಂತಸುಖೋದಯವಿಂದೆ ನಿದ್ರೆಯಂ ನೆನೆಯದೆ ಪೋದು 
ಸುಖಾಸನದಲ್ಲಿ ಕುಳಿತು ಎರಡೂ ಕಡೆಗೆ ನೀಡಿ ನಿಂತ ಆಸನದ ಬದಿಪಟ್ಟಿಗಳ ಮೇಲೆ ವಂತವರ್ಗೆ ಚಿತ್ತಜಕೇಳಿಗಳಿಂದೆ ಪೊಟ್ಟುಗಳ್‌ (ಚಂದ್ರ. ೬-೮೫). ೨. [ಜೈನ] ಐವತ್ತು 
ಕಾಲೊಗೆದು . . . ಯೋಚಿಸಹತ್ರಿದೆನು (ಇಪ್ಪ. ೪೭೯). ೩. (ಯೋಗ) ಒಂದು | : ಮೂರು ಗರ್ಭಾನ್ವಯಕ್ರಿಯೆಗಳಲ್ಲಿ ಒಂದು; 8೫ ದೇವತೆಗಳಿಂದ ಸುತ್ತುವ 
ಬಗೆಯ ಆಸನ: ಸಿದ್ದಾಸನ ಪದ್ಮಾಸನ . . . ಸುಖಾಸನಂಗಳೇ ಜಪಸಿದ್ದಿಗೆ | ರಿಯಲ್ಪಟ್ಟು ಬಹಳಕಾಲ ದಿವೃಸುಖವನ್ನು ಅನುಭವಿಸುವುದು : ಅಭಿಷೇಕವಿಧಿ 
ಯೋಗ್ಮಗಳಾದ ಷಡಾಸನಂಗಳು (ಎವಕ. ೯೫). [ಸಂ.] [zo] ದಾನ ಸುಖೋದಯ. .. ಎಂಬಯ್ವತ್ತುಮೂಜು ಗರ್ಭಾದಿ ನಿರ್ವಾಣಪರ್ಯಂತಂಗಳಪ್ಪ 
ಸುಖಾಸೀನ (ನಾ). ಅರಾಮವಾಗಿ ಕುಳಿತುಕೊಂಡಿರುವವನು: ಸಿಂಧುರಸ್ಕಂಧ | ಗರ್ಭಾನ್ವಯಕ್ರಿಯೆಗಳುಂ (ಅದಿಪು. ೧೫-೧೫ ಮ. "ದೀಕ್ಷೆ' ಪರಾ. (ಸಂ. 
ಪೀಠದೊಳ್‌ ಸುಖಾಸೀನನಾಗಿರ್ದಾಗಳ್‌ (ಆದಿಷ. ೧೪-೧೦೨ ವ). (ಸಂ. | | ಸುಖೋಪ್ಲ (ನಾ). ಹಿತಕರವಾದ ಶಾಖ, - ಬಿಸುಪು: ಬೆಟ್ಟದ ಎಲ್ಲ ತೀರ್ಥ 
ಸುಖ್ಮಿ, ಸುಗಿಯ (ನಾ). ( ಅಕ್ಕಿಹಿಟ್ಟ, ಬೆಲ್ಲ, ತೆಂಗಿನಕಾಯಿ ಇತ್ಯಾದಿಗಳನ್ನು | | ನಿರ್ಶುರಿಣಿಗಳನ್ನೂ ತಂದು ಒಟ್ಟಾಗಿ ಬೆರೆಯಸಿ ಸುಖೋಷ್ಣವಾಗಿ ಕಾಯಿಸಿಟ್ಟದ್ದೇನೆ 
ಬೆರಸಿ ಕರಿದು ಮಾಡುವ) ಒಂದು ಬಗೆಯ. ಸಿಹಿಭಕ್ಕ: ಪಂಚಪರ್ವ ಜರ | ! nek sun). [ನಂ.1 
ಸುಖಿ ಪಡಿನೈವೇದ್ಮಕೆ ಚ [ಗ ೧೫೦1ತಿರುನಾಳು ೨ಕಂಬಿ ೨೦ಸುಖಿನೈವೇದ್ಧ ಗ ೬ [ogi ಸುಗಂಧ (ಗು). ೧. ಸುವಾಸನೆಯಿಂದ ಕೂಡಿದ; ಪರಿಮಳಭರಿತವಾದ: 
(ಹೌ. 0(-«. ೬೦೭ ೫153). ಸುಖಿನಪ' ಪರಾ. ಸುಗಿಯ: ಅತಿರಸದ ಹರಿವಾಣ | ನಿರ್ವಾಣಭೂಮಿಯನನೇಕಸುರಭಿಸುರತರುಕುಸುಮಸುಗಂಧಾಕ್ಟ ತಂ(ಪಾಠಾಂ.ಗಂಧಾಕ್ಷತಂ) 


ಇ ವಡೆಯ ಹರಿವಾಣ ೧ ಸುಗಿಯದ ಹರಿವಾಣ ೧ (ಸೌ. Xi. ೫ರ ೫; 1562). 
1ದೇ. ಕ ತಮಿ. ಚುಕಿಯನ್‌: ಮಲ. ಸುಖಿಯ; ತೆಲು. ಸುಕಿಯ] 
ಸುಖ್ಶ (ಗು). ೧. ಸಂತೋಷದಿಂದ ತುಂಬಿದ; ಸುಖವಾದ. ೨. ಸೌಕರ್ಯದಿಂದ | 
ಕೂಡಿದ ; ಅನುಕೂಲದಿಂದಿರುವ. (ನಾ). ೩. ಸಂತೋಷದಿಂದಿರುವವನು: jo! 
ಚಕ್ರಿಯುಂ ಚತುರ:ತ್ತ೧ವಛಶೀತಿಲಕ್ಷಪೂರ್ವಂ ಬಬ್ದಿತ್ಕುತ್ತಮ ಸುಖಿ ಪವಡಿಸಿ | 
ತನ್ನುತ್ತರ್ಯದುಕೂಲ ವಿಶದಶಯ್ಯಾತಳದೊಳ್‌ (ಶಾಂತಿಪು. ೪-೧೦೬; ಸೋಂಕಿನಲ್ಲಿ | 
ಸುಖ ಸರ್ವಾಂಗಕಲಿಗಳು (ಬನವ. ೩೫. ೪. (7): '"ಅಜಾಜೀವಿ ಚಾಬಾಳನೆನೆ | 
ಸುಖಿಯಕ್ಕು'' (ಮಂಗರಾ. ೭೧-೧೮). "ಅಜಾಜೀವಿ' ಹೋ. ೫. ತಪಸ್ವಿ; ಸಂನ್ಯಾಸಿ. | 
1೫೦. ಸುಖಿನ್‌) 35 
ಸುಖತನ (ನಾ). ಆನಂದದ ಸ್ತಿತಿ; ಸುಖ: ಕೆಳೆಯತನಂ. ಸುಖಿತನಂ | 
(ಶಬ್ದಾನು. ೪೩೨ ಪ್ರಯೋ). !ಸುಖ್ಮಿ 4 - ತನ] | 
ಸುಖಿನಪ (ನಾ). ವ ಸುಖಿ: ಅತಿರಸ ೫ ಸುಖಿನಪ ೫ ::ಂಣೆಹೂರಿಗೆ ೫ | 
(ಹೌ, (೪,೨೫೦ ೮: 17211. (ಆ ಖಿ +< ಅಪ್ಪು | 
| 


| ! ಗಳಿಂದಮರ್ಚಿಸಿ (ಆದಿಪು ೧೬-೫೧ ಎ). (ನಾ). ೨. ಸುವಾಸನೆ; ಕಂಪು; ಪರಿಮಳ: 
| | ನಿನಗೆ ಗಂಧವ ಹೂಸುವಲ್ಲಿ ನಾ ದುರ್ಗುಣಭಾವಿ ನೀ ಸುಗಂಧಭಾವಿ (ಮೋಳಿಮ. 
| ೩೭-೧೫೧); ಸುರತರು ಸುಗಂಧದ ತವರ್ಮನೆಯಿದೆಂದೆನಿಪ ಪೂದೋಟಮಂ ದೂರದಿಂ 
| ಕಂಡು (ಪುಷ್ಪರ. ಹ. ೫೨೨-೧೮). ೩. ಪರಿಮಳ: ಶಚಿ ವಿರಚಿಸಿದಳ್‌ ಸುಗಂಧಲೇಪನ 
ವಿಧಿಯಂ (ಪುಷ್ಪಪು. ೧೧-೬೨); ಈ ಸೇವಕರು . . . ಮೈಗೆಲ್ಲ ಸುಗಂಧಗಳನ್ನು 
| ಫೂಸಿಕೊಂಡಿದ್ದರು (ಪ್ರವಾಇ 1. ೬೯). ೪. ಒಂದು ಬಗೆಯ ರಾಸಾಯನಿಕವಸ್ತು ; 
! ಗಂಧಕ. ೫. ಒಂದು ಬಗೆಯ ಔಷಧೀಸಸ್ಕ : ಸುಗಂಧದ ಮೂಲದ ಬೇರಿನ ಗಂಧ 
| ಎಲೆಬಳ್ಳಿಯನೇತಕ್ಕೆ ವೇಧಿಸದು (ಮದೇವ. ೨೮೫-೬೦). 4 

ಸುಗಂಧತೈಲ (ನಾ). ಸುಗಂಧದ್ರವ್ಯಗಳನ್ನು ಬೆರಸಿ ತಯಾರಿಸಿದ ಎಣ್ಣೆ, - 
| ದ್ರವಪದಾರ್ಥ: ಬಣ್ಣದ ಕರವಸ್ತ್ರಕ್ಕೆ ಅತ್ತರದ ಸುಗಂಧತೈೆಲ ತೊಡೆದು ಬಹಳ 
| ಜತನದಿಂದ ವೇಷಮಾಡಿಕೊಳ್ಳುತ್ತಿದ್ದೆನು (ಇಪ್ಪಕ. ೧೫೧). [ಸಂ.) 
| ಸುಗಂಧದ್ರವ್ಯ (ನಾ). (ಹೂವು ಮೊದಲಾದುವುಗಳಿಂದ ಭಟ್ಟಿಯಿಳಿಸುವ) 
|` ಪರಿಮಳದ್ರವ್ಮ: *“ಸುರಭಿ ಸುಗಂಧದ್ರವ್ಮಂ'' (ವಸ್ತುಕೋ. ೧೩೪-೧೦೧); ತನ್ನ ದೊಡ್ಡ 
ಸುಖಿನುಂಡೆ, ಸುಂಕಿನುಂಡೆ, ಸುಕ್ಕಿನುಂಡೆ, ಸುಕ್ರುಂಡೆ, ಸುಖಿಯನುಂಡೆ, 1೪ al ಟ್ರಂಕಿನಲ್ಲಿ ಸುಗಂಧದ್ರವ್ಯ ಉಂಟು (ಇಪ್ಪಕ. ೬೨). (ಸಂ.] 
ಸುಖಿವುಂಡೆ (ನಾ).ಇ ಸುಖಿ: ಫೇಣಿ ಸುಖೀನುಂಡೆ ವಡೆ ಗಾರಿಗೆಯ : ಸುಗಂಧಪಾಲ, ಸುಗಂಧಿಪಾಲ (ನಾ). ಒಂದು ಬಗೆಯ ಔಷಧೀಸಸ್ಕ : "“ಗೋಪೀ, 
ಬಡಿಸಿದರೊಲವಿಂ (ಮೋಹತ. a ಸುಖಿನುಂಡೆಗೆ ಅಕ್ಕಿಗಂ ಹೆಸಜು ಪ ೧ ೧ ಬೆಲ್ಲ; ಶ್ಯಾಮಾ . . . ಉತ್ಪಲಶಾರಿಬಾ - ೫ ಸುಗಂಧಪಾಲಗಿಡದ ಹೆಸರು, ಸೊಗದೇಬೇರು 
೫ ತುಪ್ಪಂ (ಎಕ. ೪1.ಮೂಡಗೆ. ೪೦-೧೫, 1552). ಸುಂಕಿನುಂಡೆ: ಎಳ್ಳುಂಡೆ ಕಡಲೆಗಳುಂಡೆ ; MS ೧೩೭). ಸುಗಂಧಿಪಾಲ : ಸುಗಂಧಿಪಾಲ, ದ್ರಾಕ್ಷಿ ಹಣ್ಣು. .. ಹಿಪ್ಪಲಿ 
ಪೋರುಂಡೆಯ ಒಳ್ಳೆಯ ಸುಂಕಿನುಂಡೆಗಳ (ಜ್ಞಾನಚ. ೩೮-೧೨೦). ಸುಕ್ಕಿನುಂಡೆ: ಇವುಗಳನ್ನು ಲೆಕ್ಕದಲ್ಲಿ ಕೂಡಿಸಿ, ಶರ್ಕರೆಗೂಡಿ ಎಳನೀರಿನಲ್ಲಿ ಕಲಸಿ ತೆಗೆದುಕೊಳ್ಳೆ 
ಸುಕ್ಕಿನುಂಡೆ ಎಂಬುದು ಭಕ್ಕರಾಜನೆನಿಸಿಕೊಂಡಿದೆ ನಮ್ಮೂರಲ್ಲಿ (ಓಂಕತೆ. ೨೫); ಸುಕ್ಕಿನುಂಡೆ |ಆ| ವಿದಾಹ, ಛರ್ದಿಯಿಂದ ಕೂಡಿದ ಪೈತ್ಕಜ್ವರಂ ಮಾಣ್ಣುಂ (ಸಕವೈ. ೭೭). 
ವಡೆಗಳೆಲ್ಲ ಶ್ರಾದ್ಧಕ್ಕೆ (ಮರಮ. ೭೯). ಸುಕ್ರುಂಡೆ : ಒಡೆ, ಸುಕ್ರುಂಡೆ, ಸುಟ್ಟವು, ಅಪ್ಪ [ದೇ. ॥ ತುಳು. ಸುಗಂಧಿಬೂರು; ತೆಲು. ಸುಗಂಧಪಾಲ] 


ಸುಗಂಧಬಳ್ಳಿ ೮೫೮೬ ಸುಗಮ 


ಸುಗಂಧಬಳ್ಳಿ (ನಾ). ಒಂದು ಬಗೆಯ ಔಷಧೀಸಸ್ಕ : ""ಅನಂತಮೂಲ, ಕರಿಬಂಟ, 
ಸುಗಂಧಬಳ್ಳಿ . . . ಕೆಂಪುಗಂಧಿ'" (ಸಸ್ಮನಿ. ೭೦). [ಸುಗಂಧ *- ಬಳ್ಳಿ! 
ಸುಗಂಧಬೇರು (ನಾ). ಇ ಸುಗಂಧ FRE 


| ಕೊಂಡು ನಗುತ್ತಿರುತ್ತದೆ (ಉಡಕ. ೩೧). ೯. ಹದಿನಾರು ಕುಲಪರ್ವತಗಳಲ್ಲಿ 
le ಒಂದು: ಮತ್ತಂ ಸುಗಂಧಿ ಶಿಖೆ . . . ಪಾರಿಜಾತಮೆಂಬ ಹದಿನಾರು ಕುಲಾಚಲಂಗಳೇ 


. ಪಶ್ಚಿಮದಿಕ್ಕಿನಲ್ಲಿಹವು (ವಿವೇಕ. ೧೭೨). (ಸಂ. ಸುಗಂಧಿ, ಸುಗಂಧೀ। 


ಅಕ್ಕಿಕಚ್ಚಿನಿಂದರೆದು ಕುಡಿಯಲು ಗರ್ಭೋತ್ಪತ್ತಿಯಹುದು (ಕಾಮಶಾ. ೨೬೭). | ಸುಗಂಧಿಕ (ನಾ). ೧. (ಹಾಲುಮಡ್ಡಿ, ಸಾಂಬ್ರಾಣಿ ಮುಂತಾದ) ಪರಿಮಳದ್ರವ್ಕ; 

[ಸುಗಂಧ * ಬೇರು (ಆ ಬೇರ್‌)! 5| ಸುಗಂಧದ್ರವ್ಯ. ೨. ಗಂಧಕ. ೩. (ದೊಡ್ಡ ಜಾತಿಯ) ಒಂದು ಬಗೆಯ ಅಕ್ಕಿ. 

ಸುಗಂಧಭಂಡಾರ (ನಾ). ಪರಿಮಳದ್ರವೈಗಳ ಕೋಶ: "ಸುಗಂಧಭಂಡಾರಿಗ' ೪. ಬಿಳಿಯ ತಾವರೆ. ೫. ಒಂದು ಬಗೆಯ ಹೂವು; ಕನ್ನೈದಿಲೆ: ""ಕಲ್ಲಾರಂ 
ಪರಾ. (ಸುಗಂಧ 1 ಭಂಡಾರ। ಸುಗಂಧಿಕಂ ಕನ್ನೈದಿಲೆನಿಸಿಕ್ಕು'' (ಮಂಗರಾ. ೧೨೪-೧೭). [ಸಂ.) 


ಸುಗಂಧಭಂಡಾರಿಗ (ನಾ). ಪರಿಮಳದ್ರವ್ಯಗಳ ಕೋಶದ ಮೇಲ್ವಿಚಾರಕ; | | ಸುಗಂಧಿಗ (ನಾ). ಪರಿಮಳದ್ರವ್ಯಗಳಲ್ಲಿ ವ್ಯವಹರಿಸುವವನು: ಸಗಣಿಗನ 
ಸುಗಂಧದ್ರವೃ್ಯಗಳ ಭಂಡಾರವನ್ನು ನೋಡಿಕೊಳ್ಳುವವನು: ಸುಗಂಧ ಸಹವಾಸಕಿಂತಲು ಮಿಗೆ ಸುಗಂಧಿಗನೊಡನೆ ಜಗಳವು ಸಿಗುವುದೇ ಮೇಲೆಂಬರು 
ಭಂಡಾರಿಗರ್‌ ವಿರಚಿಸಿ ತಂದು ಮುಂದಿಟ್ಟ ಘನಸಾರ. .. ಕಸ್ತೂರಿಕಾಸಾರ ವಿವಿಧಲೇಪನಂ |10 (ನೀಸಾರಾ. ೧೯-೧೦೯). [ಸುಗಂಧ + - ಇಗ] 
ಗಳಿಂ ಮೆಯ್ಕಂ ತಿಮಿರ್ದು (ಸುಕುಮು. ೧೧-೩೨ ವು. [ಸುಗಂಧಭಂಡಾರ + - ಇಗ] | ಸುಗಂಧಿತೆ (ನಾ). ಸುವಾಸನೆ; ಪರಿಮಳ: '"ಆಮೋದ;, ಪರಿಮಳ, ಸೌರಭ್ಯಂ, 
ಸುಗಂಧಮುಸ್ತೆ (ನಾ). ಒಂದು ಬಗೆಯ ಔಷಧೀಸಸ್ಮ: ಜಟಾಮಾಂಸಿ, ಸುಗಂಧ | ] . ಸುಗಂಧಿತಾ - ಈ ೪ ಕಂಪು'' (ಹಲಾಯು. ೧೪-೭೬). (ಸಂ. ಸುಗಂಧಿತಾ। 
[| 
i 


ಮಔಮುತಿಸ್ತೆ (ಮೈನಿ ೫೬-೧೧೨೦). (ಸಂ. ಸುಗಂಧಮುಸ್ತಾ) : ಸುಗಂಧಿಪಾಲ 'ಸುಗಂಧಪಾಲ' ನೋ. 

ಸುಗಂಧರಸ (ನಾ). ಪರಿಮಳದ್ರವ್ಯಗಳ ರಸ: ಜಳದಿಂದಂ ಬಳಮಂ ಸುಗಂಧರಸದಿಂ | ಸುಗಂಧೆ (ನಾ). ಒಂದು ಬಗೆಯ ಸಸ್ಮ: (8. (ಸಂ. ಸುಗಂಧಾ! 

ಸೌಗಂಧ್ಯಮಂ . . . ಫಲದಿನವ್ಕಾಬಾಧೆಯಂ ಮಾಡುಗುಂ (ಕಾಂತಿಪು. ೧೦-೫೫). [ಸಂ.] [15] ಸುಗತ (ಗು). ೧. ಒಳ್ಳೆಯ ರೀತಿಯಲ್ಲಿ ಮುಂದುವರಿದ, - ಚಲಿಸಿದ. 
ಸುಗಂಧರಾಜ (ನಾ). ಒಂದು ಬಗೆಯ ಸಸ್ಮ ಮತ್ತು ತೀವ್ರವಾದ ಪರಿಮಳವನ್ನು | | ೨. ತೆರಳಿದ;ನಡೆದ. ೩. ಚೆನ್ನಾಗಿ ಅನುಗ್ರಹಗೊಂಡ, - ಅನುಗ್ರಹೀತವಾದ. 
ಹೊಂದಿರುವ ಅದರ ಹೂವು: ಸುಗಂಧರಾಜ, ನೆಲಸಂಪಿಗೆ, ಸಂಧ್ಮಾರಾಗ | | (ನಾ). ೪. ಬುದ್ಧನ ಒಂದು ಹೆಸರು: ಬಾಗುವೆ ನಾ ಸುಗತನಿಗಾತನೆನ್ನ ತಥಾಗತ 
(ಮೃಔಿಗಿ ೬೩-೧೨೮೨): ಸುಗಂಧರಾಜ ಹೇಮಳಿಗೆ ಪ್ರಿಯವಾದ ಹೂವು (ಮುಚ್ಚಿಬಾ. ೧೫೫). ಕರುಣಾಳು ಹಿತನು (ಸೌನಂದ. ೧೫-೩೭); ಪಾಪಿ ಮಾರಂ ಬಂದು, ಪರಿನಿರ್ವೃತಿಸು ಸುಗತ, 

ಸುಗಂಧರಾಜಗೆಡ್ಡೆ ಇ. (ಔಷಧಿಗೆ ಉಪಯೋಗವಾಗುವ) ಸುಗಂಧರಾಜಸಸ್ಯದ | | ಭಗವಂತ ಬದುಕಿಂದ ತೊಲಗೆಂದ (ವೈಶಾಖಿ. ೬-೨೫). ೫. ಬೌದ್ಧಧರ್ಮದ 
ಗೆಡ್ಡೆ: (8). (ಸಂ. 20| ಅನುಯಾಯಿ: ತೆಗೆಯಲ್‌ ಜೈಮಿನಿ ತಿಪ್ಪಕೊಂಡು ಪರಿಯಲ್‌ ವೈಶೇಷಿಕಂ 
Roe (ನಾ). ಒಂದು ಸ್ಥಳದ ಹೆಸರು; ೯ ಈಗಿನ ಬೆಳಗಾವಿಜಿಲ್ಲೆಯ ಪೋಗದುಂಡಿಗೆಯೊತ್ತಲ್ಲುಗತ೦ (ಎಕ. ೪, ಚನ್ನರಾ.೧೪೮-೩೯; 1094); ಸುಗತರ್‌ 

ಸವದತ್ತಿ ಅಥವಾ ಸೌಂದತ್ತಿ: ದ್ರಾದಶಗ್ರಾಮಾಧಿಷ್ಠಾನಸ್ಕ ಸುಗನ್ಹವರ್ತ್ತಿ ತಾವಾವೆಡೆಯೊಳ್‌ ಬಗುಳುತಮಿರ್ದಪರುಮೇಶಶರಣರ್‌ ಭರದಿಂ ಪುಗುತಂ ಧರಾ 


ಸಮನ್ನಿನಿಗ್ರಾಮೇ ಮುಳುಗುನ್ಹಾಖ್ಕೇ ಸೀವಟೇ ಷಡ್ನಿವರ್ತನಂ (ಸೌ. xx. ೧೬-೧:875). | | ತಳಕ್ಕಂ ದಿಗಿಲನೆ ಕಾಣುತ್ತೆ ಬೌದ್ಧರುರಿದುರಿದೇಳ್ದರ್‌ (ಹಾಲಾಸ್ಕ. ೪-೧೩-೬೭). [ಸಂ.] 
(2) | | ಸುಗತಮತ (ನಾ). ಬೌದ್ಧಧರ್ಮ; ಬೌದ್ಧಮತ: ಸುಗತಮತಕ್ಕೆಣೆಯೆನೆ 
ಸುಗಂಧವಾಳೆ (ನಾ). ಸುವಾಸನೆಯಿಂದ ಕೂಡಿರುವ ಒಂದು ಬಗೆಯ ಬಾಳೆ: [| ಶಾಚಗುಣಂ ಕ್ಷಣಿಕಂ ಸಗರ್ವಚಾರ್ವಾಕಮತಕ್ಕೆ ಗಡೆಣೆಯೆಂದೆನೆ ಪೆಂಡಿರ ನೆಗಟ್ಟ್‌ 
ಮಿಸುಗುವ ಸುಗಂಧವಾಳೆಯ ಹಣ್ಣ ಕತ್ತರಿಸಿ ಹೊಸತುಪ್ಪಮಂ ಕೂಡಿ ಮತ್ತಮಾ | ಪರಲೋಕಸೌಖ್ಯಫಾತುಕಮಲ್ಲೇ (ಪಾರ್ಶ್ವಪು ೩-೧೦೮). [ಸಂ.| 
ಹಾಲೊಳಗೆ ಹೊಸೆದದಂ ಹಾಕೆ ಕದಳಿಪಕ್ಕಫಲಸಾರಪಾಯಸವೆನಿಸಿಕೊಂಬುದು. | | ಸುಗತಿ (ನಾ). ೧. ಒಳ್ಳೆಯ ನಡಗೆ; ಮೋಹಕವಾದ ನಡೆ: ಮಣಿನೂಪುರದ 


ಸುಗಂಧಾನಿಲ (ನಾ). ೧. ಪರಿಮಳಭರಿತವಾದ ಗಾಳಿ; ಸುವಾಸನೆಯಿಂದ | ೨. ಒಳ್ಳೆಯ ಸ್ಥಿತಿ; ಸುಸ್ಲಿತಿ: ""ತನುವಿನೊಳು ದ್ರವ್ಯದೊಳು ಮುಕ್ತಿಯೊಳು 
ತುಂಬಿದ ಗಾಳಿ. ೨. ಸುವಾಸನೆ; ಪರಿಮಳ: `"ಸೌರಭ್ಮಮಾಮೋದಮೆನೆ | ” ಸುಗತಿಯೊಳ್‌ . .. ಯೋಗಮೆನಿಸಿಕ್ಕು'' (ಮಂಗರಾ. ೫೦-೫೦):ನಿನ್ನ ಭಕ್ತಿಯದೆಂಬುದೆಮಗೆ 


ಗ. 41] 
(ಸೂಪಶಾ. ೩-೧೪). (ಸುಗಂಧ 4 ಬಾಳೆ (ಆ ಬಾಟ್‌) ./ ತಮಿ. ಚುಕನ್ತವಾಚ]| | | ರುಣರುಣನಿನದಯುತಸುಗತಿಗಳ ಯುವತಿಯರು . . . ಬಂದರು (ಬಸಪು. ೫-೨೪). 
i 


ಸುಗಂಧಾನಿಲಂ'' (ಮಂಗಲಾ. ೧೫-೧೧). [೫೦.1 ಸುಗತಿ!ಪಾಕಾಂ. ಸದ್ಧತಿ]ಗೆ ಪಥವಹುದೆ (ಬುಃಪು. ೪೨-೮). ೩. ಸದ್ದತಿ; ಮೋಕ್ಷ: 
ಸುಗಂಧಿ (ಗು). ೧. ಸುವಾಸನೆಯಿಂದ ಕೂಡಿದ; ಪರಿಮಳಭರಿತವಾದ. ಸುಗತಿಗೆ ಭಕ್ತಿ ದುರ್ಗತಿಗೆ ನಿನ್ನ ಪದಪ್ರತಿಕೂಳವೃತ್ತಿ (ಮಲ್ಲಿಪು. ೧೨-೧೭೬); ಸುಗತಿಯ 


೨. ಧರ್ಮನಿಷ್ಠನಾದ; ಸಾತ್ವಿಕಸ್ತಭಾವವುಳ್ಳ. (ನಾ). ೩. ಸುವಾಸನೆ; ಬಟ್ಟೆಯ ಮುಳ್ಗಳ್‌ . . . ಸುಗತಿಯ ಬಾಗಿಲ ಪಡಿಗಳ್‌ ಮೃಗಾಕ್ಲಿಯರ್‌ 
ಪರಿಮಳ. ೪, ಒಂದು ಬಗೆಯ ಪರಿಮಳದ್ರವೈ; ಏಲಾವಾಲುಕ: (ಧರ್ಮಾಮೃ. ೭-೧೫೮); ಅಲ್ಲಿ ವರ್ತಿಸುತಿರ್ಪ ಜೀವಿಗಳೆಲ್ಲರಿಗೆ ಕೊಟ್ಟನು ಸುಗತಿಯಂ 
“`ಏಲಾವಾಲುಕಂ, ಐಲೇಯಂ, ಸುಗಂಧೀ, ಹರಿವಾಲುಕಂ, ವಾಲುಕಂ- ೫ ಸುರಸುರಕೀ |5| (ಬಸಪ ೨-೨೯). ೪. ನೃತ್ಯದ ಮನೋಹರವಾದ ಲಯ: ಚಿಂದುಗಳ ಜತಿಗಳ 
ಹೆಸರು;ಕಿರಿಯಾಲಕ್ಕೀ ಹೆಸರೆಂತಲೂ ಅನ್ನುವರು'' (ಸಿದ್ಧಾಂತಿ. ೧೪೦). ೫. ಪರಿಮಳದಿಂದ ಹಾರವಿಪ ಸುಗತಿಗಳೊಳಾಡುವ ಪೂರಿಸುವ ವೀಣಾದಿ ವಾದ್ಮಧ್ವನಿಗೆ ಕುಣಿವವರ . .. 
ಕೂಡಿದ ಒಂದು ಬಗೆಯ ತೃಣಸಸ್ಕ; ಕೊನ್ನಾರಿಗೆಡ್ಡೆ. ೬. ಒಂದು ಬಗೆಯ ಅತ್ತಲೊತ್ತರಿಸಿ (ಬಸಪು. ೫-೪೨). [ಸಂ.1 

ಔಷಧೀಸಸ್ಮ: "ಗೋಪೀ. ಶ್ಯಾಮಾ. ಶಾರಿಬಾ, ಅನಂತಾ, ಉತ್ಪಲಶಾರಿಬಾ - ಈ ೫ | | ಸುಗತಿವಡೆ (ಕ್ರಿ). ಮೋಕ್ಷವನ್ನು ಹೊಂದು; ಸದ್ಗತಿಯನ್ನು ಪಡೆ: ಸುಗತಿವಡೆ 
ಸುಗಂಧಿ'' (ನಾಚರಾ. ೧೧೦); ಸುಗಂಧಿಯ ಬೇರು, ಗುರುಗುಂಜಿಯ ಬೇರು, ಅಳಲೇಕಾಯ ವುದಿನ್ನೆಂತು ಕುಗತಿಗೆ ಸಲೆ ಸಲ್ಲೆನೆಂಬವೊಲ್ನೆಲನಂ ನೆಟ್ಟಗೆ ಮೆಚ್ಚರೆ (ಶಾಂತೀಶ್ವ. ೧೩-೧೦೮). 
ಚೂರ್ಣ, ಇವು ಎಲ್ಲವನ್ನೂ ಸಮಾನಂಗೊಂಡು ಬೆಲ್ಲದಲ್ಲಿ ಇಕ್ಕಿ ಮೆಲ್ಲಲು ಗರ್ಭಿಣಿಯ |4 (ಸುಗತಿ + ಪಡೆ 1 

ಬಸಿರುಬೇನೆ ಮಾಣ್ಣುಂ (ಎನ್ನೆ ಎ. ೧೯೬). ಪ. ಒಂದು ಬಗೆಯ ಬಾಳೆ: ಬಾಳೆಯ ಸುಗಮ (ಗು). ೧. ಪ್ರಯಾಣ ಮಾಡಲು ಸುಲಭವಾದ ,- ಸರಾಗವಾದ. 
ಕುಲದಲ್ಲಿ ಗುಜರಾಧಿ, ರಸಬಾಳೆ, ಸುಗಂಧಿ . . . ಏಣುಬಾಳೆ ಎಂದು ಈ ಪ್ರಕಾರ ೨. ಸುಲಭವಾದ ; ಸರಾಗವಾದ. ೩. ಸರಳವಾದ; ತಿಳಿಯಲು 
ಹಲವುವಿಧವಾದ ಬಾಳೆಯ ಕುಲಗಳುಂಟು (ಕೃಷಿಪ್ರ. ೧೫೬). "ಸುಗಂಧವಾಳೆ' ಪರಾ. ಸಾಧ್ಯವಾದ: ಇಂತಿವಾದಿಯಾಗಿರ್ಪ ಶಬ್ದಂಗಳಂ ಸಮನಿಸಿದ ಪೂರ್ವಪ್ರಸಿದ್ಧಕವಿಗಳ 
೮. ಒಂದು ಬಗೆಯ ಸಸ್ಮ ಮತ್ತು ಅದರ ಹೂವು: ""ಸೌಗಂಧಿಕ - ರಾತ್ರಿ ಸುಗಮವಾಕ್ಕಂಗಳಿಂದಜ್‌ವುದು (ಕಬ್ಬಕ್ಕಿ, ೯೯). (ನಾ). ೪. ಸುಲಭವಾದುದು; 


ಅರಳುವ ಕಮಲ. ೨. ಸುಗಂಧೀಹೂವು. ೩. ಒಂದು ತರದ ಹುಲ್ಲು. ೪. ಗಂಧಕ'' |4|, ಸರಾಗವಾದುದು: ನಾವು ಯಾವ ಅವಸ್ಥೆಯಲ್ಲಿಯೇ ಇರಲಿ, ಆಗಿನ 
(ಗಂಗಾಮ. ೩೩೭); ಬಂಡೆಗಳ ಎಡೆಯಲ್ಲಿ ಒಂದು ಜಾತಿಯ ಸುಗಂಧಿ, ಬಿಳಿಯ ಹೂವರಳಿಸಿ ಕರ್ತವ್ಯಗಳಲ್ಲಿ ನಿರತರಾದರೆ ನಮಗೆ ಮುಕ್ತಿಮಾರ್ಗ ಸುಗಮ (ಜೀವಾತ್ಮ. ೨೬೯); 


ಸುಗಮತೆ 


ಬಸವಂತಿಯೇ ಆ ಕಂಟಕಮಯ ದಾರಿಯನ್ನು ಸುಗಮವಾಗಿಸಿದ್ದಳು (ದೀಪಹ. 1,೩೦೪). | 
ಸಂ.) | 
ಸುಗಮತೆ (ನಾ). ಸುಲಭ; ಸರಾಗ: ಕೆಲಸದಲ್ಲಿ ಯಾಂತ್ರಿಕ ಸುಗಮತೆ ಬಂದಿತು | 
(ಗಂಮಾಯು. ೫೩). (ಸೆಂ. ಸುಗಮತಾ। | 
ಸುಗಮಸಂಗೀತ (ನಾ). ಸರಳವಾದ ಗಾಯನ; ಲಘುಸಂಗೀತ: ನಿನ್ನ ಜೇನಿನ ! 
ಮಾತು ಬಹು ಹಿತವಾಗಿದೆ ಸುಗಮಸಂಗೀತದ , ಹಾಗೆ (ಚಂದ್ರವೀ. ೩೩-೩೨). 10. | 
ಸುಗಹನಾವೃತಿ (ನಾ). ಯಜ್ಞಯಾಗಾದಿಗಳು ನಡೆಯುವ ಸ್ಥಳದಲ್ಲಿ, | 
ಅಪವಿತ್ರವಾದ ವಸ್ತುಗಳನ್ನು ತಡೆಗಟ್ಟಲು, ಸುತ್ತಲೂ ರಚಿಸಿರುವ | 
ಅವರಣ. ಸಂ.) 
ಸುಗಾಯಕ (ನಾ). ಒಳ್ಳೆಯ ಸಂಗೀತಗಾರ; ಉತ್ತಮಗಾಯಕ: ತೀವಿದರು |10 
ಹೊಅವಳಯದಲಿ ನಾನಾವಿಧದ ನಾಟಕದ ನರ್ತನ ಭಾವಕದ್ರಾವಕ ಸುಗಾಯಕಮಲ್ಲ | 
ಚಿತ್ರಕರು (ಕುವ್ಮಾಆ. ೧೨-೨೧). [ಸಂ.1 | 
ಸುಗ್ಗಿ (ಕ್ರಿ). ೧. ಸೀಳು; ಸಿಗಿ: ಇಂದಿವನ ಸುಗಿದು ತೋರಣಗಟ್ಟಿಸದೆ ಮಾಣಸಂದು | 
ಶಪಥವನೆ ಮಾಡಿದ ನೃಪನ ನುಡಿಗೇಳಿ (ಸಮ್ಮಕಾ. ೨-೯೨). ೨. ಸೆಳೆ; ಎಳೆ: ಬಸವಂ ತನ್ನ | 
ಹೆಟ್ಟುಗೆಯುಟ್ಟುದಂ ಸುಗಿವುತ್ತಮಿರಲಾ ಹುಟ್ಟಿಗೆಯದೊಂದುಡಿಯೊಳಗಲದೆ ಮಿಗೆ |15 
ಬೆಳೆವುತಿರಲು (ಬಸಪು. ೧೧-೩೩); ತದಂಗನೆಯಾವರಣಾಲಂಕಾರಂಗಳಂ ಕಳೆದುಕೊಳ್ಳುದುಂ 
- ಪುಣಿದ ಫಲದಿಂ ಪರಿಭಾವಕ್ಕೊಳಗಾಗದೆ ವಸ್ತಾಭರಣಂಗಳುಂ ಪೂರ್ವಕ್ರಮದಿನಿರೆ 
ಸೂಟ್‌ ಸೂಲೊಳ್‌ ಸುಗಿದುಕೊಳುತ್ತುಮವಜ ಪುನರ್ಭವಾಶ್ಚರ್ಯಮಂ ಕಂಡು 
(ಮತಾನೇ. ೭-೩೭ ವು. ೩. (ಚರ್ಮ, ಮರಗಿಡಗಳ ತೊಗಟೆ ಇತ್ಯಾದಿಗಳನ್ನು) | 
ಸುಲಿ, ಎಡೆ: ಬಸಿಟ ಬಗಿಯುಗಿ ಕರುಳ ಸುಗಿ|ಪಾಕಾಂ. ನುಗಿ। ಚರ್ಮಮಂ [20 
(ಹಚಕಾ. ೬-೧೪); ಸುಗಿದ ಫಲ ಪುಂಡ್ರೇಕ್ಟುನಾನಾಭಕ್ಷಣಾದಿಗಳ . . . ಸಿಂಪುಗಳಿನೆಸೆದುದು | | 
ನೋಡೆ ವಾರವಧೂಟಿಕಾನಿಳಯ (ಬಸಪ. ೧೨-೧೧). ೪. ಸುಲಿದು ಹೋಗು; ಬಿರಿ: | 
ತಳೆದ ಪದ್ಮಾಸನಂ ಸುಗಿದ ತೊಗಲಂಗದಿಂ ಮೊಳೆತ ಹುತ್ತ . . . ಮೆಚೆವ ಘೋರ | 
ತಪದಚಲಿತರನೀಕ್ಲಿಸಿದಂ (ಹಚಕಾ. ೯-೩೫). ೫. ಹೊರತೆಗೆ:, ಸೌನಂದಕವೆಂಬ 
ಖಂಡೆಯವಾ ಕುಂದಣದೊರೆಯಿಂದ ಸುಗಿದನು ಫಣಿ ಹೆರೆಯಿಂದುಚ್ಚಿ ನಿಮಿರಿದಂತಾಯ್ತು |25 
(ಭರಚ. ೪೬-೩೪). ೬. ಚೂರುಮಾಡು; ತುಂಡುಮಾಡು: ಜಲಚರಂಗಳು . . . 
ಸುಗಿದು ತನುವೆಲ್ಲವಂ ತೆಗೆಯೆ ಜಪಿಯಿಸುತಿರ್ದ (ರುದ್ರರ. ದೇ. ೨೦೯-೬). ೭. ತುಂಡಾಗು; | 
ಚೂರಾಗು: ಸುಗಿದು ತತ್ಪರ್ವತದ ತರುಗಳು ಚಿಗಿದು ಹಾಯ್ದವು (ತೊರರಾ. ೪-೧೨-೩೫). | 
ಆ. ಇರಿ; ತಿವಿ; ಚುಚ್ಚು: ಸುಗಿವೆ ಬೆನ್ನೊಳು ಕರುಳ ಪಾಸರೆಗೊಗೆವನು | 
[ದೇ. 8 ಕುರುಖ್‌. ಚೊಖ್ನಾ; ಮಲ್ತೊ. ಚೊಗೆ, ಚೊಗ್ರೆ] 
ಸುಗ್ನಿ (ಕ್ರಿ). ೧. ಹೆದರು; ಭಯಪಡು: "'ಸುಗಿ - ಭಯೇ'' (ಶಮಧಾ); ಯಮಪುತ್ರ | 
ಮರುತ್ತುತ ಯಜ್ಞಸೇನರುದ್ಧತಬಳರೆತ್ತಿ ಕಾದಿ ಸುಗಿದೋಡಿದರ್‌ (ಪಂಪಭಾ. ೧೧-೧೨೫); | | 
ವಾರಾಶಿಯ ಮಣಿಗಣಮಂ ಕ್ರೂರಕುಳೀರಕ್ಕೆ ಸುಗಿದು ಸಾಂಯಾತ್ರಿಕನೇಂ ತಾರನೆ | 
ಸಮರೋತ್ಸವಕೆ ಸುಗಿದು . . . ಬಂದೆನೆಂದರಿಯದಿರೊ! 
(ಚಿತ್ರಾಂಗ. ೭೯ ೨೧೬೧). ೨. ಹೆದರಿಸು; ಅಂಜಿಸು: ಇತ್ತಲ್‌ ಭೂತಳದೊಳ್‌ |35 | 
ಹಿಮಮೊತ್ತರಿಸಿತು ಭುವನಜನಮನುಟ್‌ ನಡುಗಿಸುತುಂ ಸುತ್ತುತ್ತುಂ ಸುಗಿಯುತ್ತುಂ | | 
. ಬಂದನಮಮ ಶಿಶಿರನೃಪಾಲಂ «706. ೯-೬8). ೩. ಹಿ೦ಜರಿ; ಹಿಮ್ಮೆಟ್ಟು: | | 
ಮಂತ್ರಪದಕ್ಕುರಗಂ ಸುಗಿವಂತೆವೊಲಗಿದು ಸುಗಿದು ತಲೆಗರೆದಿರ್ಪಂ (ಪಂಪಭಾ. ೭-೪೬); | | 
ಮದದಾನೆಯೊಂದು ಕಂಡತಿಭರದಿಂ ಗಿಜ್ಜನೆ ಪರಿತರೆ ಬಡಗಿಯು ಸುಲ್ಕನೆ ಸುಗಿದಂಜ | | 
ನಡುಗಿ ವನದೊಳಗೆಲ್ಲಂ ತಿಜ್ಜನೆ ತಿರಿತಂದು (ಧರ್ಮಾಮೃ. ೧೨-೧೫೫); ಅಂತು 
ದಾನವಾಂತಕನಿಸುವಮೋಘ ನಿಶಿತಸಾಯಕಸಂಹತಿಯ ಸಂಹೃತಿತ್ರಾಸದಿಂ ವಾಸವಂ ! 
ನಿಜಜನನೀಗರ್ಭಾವಾಸವಂ ಪುಗುವನೆಂಬಂತೆ ಸುಗಿಯೆಯು೦ (ಜಗವ. ೧೩-೭೭ ವ). | 
೪. ಕುಗ್ಗು; ಕುಂದು: ಸುಖಂ ಸುಗಿದು ಪೊಯ್ತಡೆದಂತೆ ಹಾವಗಿದು ಬಿಟ್ಟಂತೆ ಬಗೆ | 
ಗಿ | 
[«s 
| 


(ನಾಗಷ. ೯-೫೦). 30 


(ಪಂರಾಮು. ೧-೩೦); 


60 


ಬೆದಲ್‌ . .. ಇನ್ನೇಗೆಯ್ದೆನೆಂದನು ಹರಿಶ್ಚಂದ್ರನು (ಹಾ. ೬-೪೪); ಚಿಂತಾತಂಕಕೊಳಗಾ: 
ನಡೆತಂದು  ಗಣನಿಕರಮಂ ಕೂಡಿದಂ ಸುಗಿದ ಸಂತಸದೊಳು (ನಂದಿಮಾ. ೯-೫೦); 


ಕಂದಿನೊಳ್‌ ಕಂದಿಯುಂ ಆಸವೆಯೊಳಸಕಳಿದುಂ ಸುಯ್ಕೊಳ್‌ ಸುಗಿದುಂ . . | 


೮೫೮೭ 


ಸುಗಿಸು 


ಪಶ್ಚಿಮಾನಿಲಂ ಮೈದೋಅಲೊಡಂ (ರಾಮಾಶ್ಯ ೨-೨೨). ೫. ಕುಸಿ; ಕೆಳಕ್ಕೆ ಸರಿ: ಕೇಸರ 
ವೋಲೆವಾಯ್ಡದಂ ಸುಗಿಯೆ ತಳಪ್ರಹಾರದೊಳ್‌ ಮಗ್ಗಿಪಂ (ಎಕ. ೪॥, ಶಿಕಾರಿ. 
೪-೮೫; 1122); ಧರೆಯಂ ಪೊತ್ತಿರ್ದ ಶೇಷಂ ಸುಗಿಯೆ ಭಯದಿನೋರೊರ್ವರಂ ತಾಗುವ 
ಸ ಪೊೂಡರ್ಪರ್ವಿಗೆಯಣಕಮಗುರ್ವದ್ಭುತಂ ದುರ್ನಿವಾರಂ (ಜಗವಿ. ೬-೬೪); ದೆಸೆ 
ಗಳೊಡನಾಕಂಪಂಗೇಳ್ವನ್ನಮಾದವು ಭೀತಿ€/ಎಂ ವಸು[ಧೆ ಸುಗಿಯಲ್‌ ಸಾರ್ದತ್ತಳ್ಳಿ]ತ್ತು 
ಯಾದವಸ್ಕೆನ್ಶಮೇನಸದಳಮಗುರ್ಟಾಯ್ತೋ ?*ಕ್ರಾಗಮಂ ಸಮರಾಗ್ರದೊಳ್‌ (ಬಂಯರಿ. 
೧೨-೬೭). ೬. ಬೋಲು; ಜೋತುಬೀಳು: ಕುಸಿದ ತಲೆ ಹಣುಗಿದೊಡ*)ರಳ್ಳ ಬಾಯ್‌ 
ಸುಗಿದ ಕಿವಿ... ಎಸೆಯೆ (ಹಚಕಾ. ೫-೩೧). ೭. ಮುದುಡು: ಮುದುರು; ಮುಚ್ಚು: 
ಸುಗಿವುವು ತಿಗ್ಮದೀಧಿತಿಯೆ ಗೆತ್ತವನಂ ನಡೆ ನೋಡಿ ನೋಡೆ ದಿಟ್ಟಿಗಳಮೃತಾಂಶುವಂ 
(ವರ್ಧಪು ೪-೩೩); ಸುಗಿದಿವೆ ಕಮಳಂ ಕುಮುದಂ ನಗುತಿವೆ (ಗಿರಿಕ. ೧-೧೧೧ ವ); ಪದ್ದಿನೀ 
ಯುವತಿಯರು ಮುಖ ಸುಗಿದು ಮಧುಕರಧ್ವನಿಗಳಿಂ ತವೆ ಪಲುಂಬುವೊಲೆಸೆದುದಿದುವೆ 
ವರ್ಷಾಕಾಲವಾಹಾಹ (ಭಾವಚಂ. ೭-೩). ಆ. ಅಡಗು; ಉಡುಗು: ಜೀಯ 
ಪಸಾದಮೆಂಬುದುಂ ನೋಡಿದ ದೃಷ್ಟಿಗಳ್ಳಿ ಸುಗಿ(ಪಾಕಾಂ. ಪುದಿ, ಪುಗಿ। ದಿರ್ಪದುಮಾದಮೆ 
ಮಾನಭಂಗಮಂ ಮಾಡೆ ಮನಃಕ್ಷತಕ್ಕಳವಿಗಾಣೆವು ನೋಡಿರೆ ಪಾಂಡುರಾಜ(ನಾ। 
(ಪಂಪಭಾ. ೬-೧೬); ಜಡರಳ್ಳಿ ಬಳ್ಳಿ ನಡನಡನಡುಗಿ ಸುರುಳ್ತುಗಿದು ಸುಗಿದು ಬಂದತಿಭಯದಿಂ 
(ಸುಕುಮಾ. ೨-೧೬). ೯. ಪರಿತಪಿಸು: ಇನಿತುಂ ಕಾಮನ ಬೇಳ್ವೆಯೆಂದು ಸುಗಿದಳ್‌ 
ತನ್ವಂಗಿ ಬೆಳ್ಲಿಂಗಳೊಳ್‌ (ಪಂಪಭಾ. ೪-೫೯); ಏಕೆ ಸುಗಿವೈ ನೀನಿಂತು ಮೇಧಾವಿಳಾ 
(ಕುಸುಮಾ, ೧೦-೫೩); ನಾನು ನಮ್ಮಕ್ಕನು ಸುಗಿದೆವು ಸುಯ್ದೆವು ಬಿಕ್ಕಿದೆವತ್ತೆವು ದಿನವು 
೧೦. ಬತ್ತಿ ಹೋಗು; ಒಣಗು: ದೇವ ವಿಸಯೋತ್ಕರಂ 
ಸಸ್ಕಾವಳಿ ಸುಗಿದುಗಿದು ಕೂಡೆ ಬಾಡಿರ್ದುದು (ಅದಿವು ೧೦-೬೬). ೧೧. ದಣಿ; ಬಳಲು: 
ಸುಡುವುದರಾಗ್ವಿಯುಮೊಡಲಂ ಮಿಡುಕುವಿನಂ ಕಡಿವ ಕಟ್ಟಿಲುಂಪೆಗಳುಮದಾವೆಡೆಯ 
ನುರಿಸುವುದೊ ನರಕದ ಕಡುದುಃಖದೊಳಗಿದು ಸುಗಿದು ನಮೆದೆನಗೀಗಳ್‌ 
(ಆದಿಪು. ೫-೧೩); ಕೈಕಾಲ್‌ ಬೆಂದು ಸುಕ್ಕಿ ಸುಗಿದು ಮಡದಿಸುತರಳಿವುದನು ಕಣ್ಣಾರೆ ಕಂಡು 
(ಹಚಕಾ. ೧೦-೧೫): ನೆಟೆ ಸುಗಿದ ಹುಲಿಯಂತೆ ಬರಿಕ್ಕೆ ಮುಜ್‌ಡ ಮದಗಜದಂತೆ . .. 
ಮೆಜೆದಿರೆ ನಮ್ಮ ಬಲವೆಂದ (ಕುವ್ಕಾಭೀ. ೭-೭). 
ಸುಗ್ಮಿ (ನಾ). ೧. ಭಯ; ಹೆದರಿಕೆ: "ಸುಗಿಗೊಳ್‌' ಪರಾ. ೨. ಸುಲಿಗೆ; ಲೂಟಿ: 
""ಸುಲಿಗೆಯೊಳಂಜಿಕೆಯೊಳು ಸುಗಿ [ಪಾಠಾಂ. ಸುಗಿಯು]'" (ಶಬ್ದಮಂ. ೮೧). (£ ಸುಗ್ಮಿ) 
ಸುಗ್ಗಿ (ನಾ). ಸುಗ್ಗಿ (2): ಆಸಡಿಯ ಹಬ್ಬ ಕ ೧ ಹಾನೆ ಸುಗಿಯ ಕಂಬಳಿಕಿ ೨ ಎತ್ತು 
೨... ಹಾನೆತುಪ ಸುಗಿಯ ಕಂಬಳಕೆ ೨ ಎತು (ಸೌಇಎ. ೧೯೩೨. ಉಡುಪಿ. ೩೩೬-೨೯; 1281); 
ನಾನು ಮೂಲವ ಮಾಡಿಕೊಂಡ ಮೇಲನೂರ ವೊಂದರ್ದ್ಮ ಸುಗಿ ಮಕ್ಕಿಯ ಗದ್ದೆ ಗಡಿ 
ಮೂಡಲು ಗಂಟ್ಟಿ ನಡವ ಹಾನಬ್ಬೆಯಲ್ಲಿ ನಟ್ಟ ಕಲ್ಲು (ಎಕ ೪1. ಸಾಗರ. ೫೭-೧೫; 1562). 
(< ಸುಗ್ಗಿ 
ಸುಗಿಗೊಳ್‌ (ಕ್ರಿ). ಭಯಗೊಳ್ಳು; ಹೆದರು: ಹಗರಣ ಬಂದುದು ಜಗಕೆಂದು 
ಹಮ್ಮೈಸಿ ಸುಗಿಗೊಂಡು ಹಳವಳಿಸಿದುದು (ಗೊಮ್ಮಚ. ೫-೬೨). ಸುಗ್ಗಿ + ಕೊಳ್‌ 11 
35| ಸುಗಿತ (ನಾ). ಭಯ; ಹೆದರಿಕೆ: ಸುಗಿತಂ, ಸುಗಿತಂಗಳ್‌ (ಶಃ ಬ್ಹಾನು. ೫೫೪ ಪ್ರಯೋ. 
ಸುಗಿ + - ತೃ 


(ಇಂಚಾಪ. ೨೨-೯೯). 


ಸುಗಿಯ 'ಸುಖ)' ನೋ. 

ಸುಗಿಯಿಸು, ಸುಗಿಸು (ಕ್ರಿ). ೧. ಕುಗ್ಗಿಸು; ಕುಗ್ಗಿಹೋಗುವಂತೆ ಮಾಡು: 
ನಗಂಗಳೇಟುಮಂ ನೆಗಪಲೊಡರ್ಚುವುಜ್ವಳದ ತೋಳ್ತಲಮಾ ನೆಗಟ್ದರ್ಕಬಂಬಮಂ 
ಸುಗಿಯಿಪ ತೀವ್ರತೇಜಮಿವು ತನ್ನೊಳೆ ಸಮ್ಮ ತಮಾದುವು (ಎಕ. ೪, ಅರಸೀ. ೬೨-?; 1177). 
ಸುಗಿಯ: ೨. ಹೆದರಿಸು; ಅಂಜಿಸು: ಬಿಟ್ಟ ಕಣೆ. . . ಬಿಡದೆ ನೋಟಕ-ನವನು 
ಅಟ್ಟಿ ತತ್ಪುರಿಗಳಂ ಪುಗಿಸಿದುವು ಸುಗಿಸಿದುವು (ಚಿಬಪು. ೪೩-೧೮). (ಸುಗ್ಗಿ 4 - ಇಸ್ಮು 

ಸುಗಿವಡೆ (ಕ್ರಿ). ಸುಲಿಗೆಗೊಳಗಾಗು; ಲೂಟಿಗೊಳಗಾಗು: ಮತ್ತೊರ್ವವಂ 
ಚೋರರಿಂದೆ ಸುಗಿವಡೆದಳಿವನಿತ್ತೊಳ್‌ . . . ಸೊಣಗನಾ ಸ್ಮಶಾನಭಸ್ಮದೊಳೊಂದಿ 
ಬಂದವನ ಪಣೆಯ ಮೆಟ್ಟಿ ಅತ್ತಲೆಯ್ದಲ್‌ (ಪದ್ಮರಾ. ೧೧-೧೩೪). (ಸುಗ್ಗಿ + ಪಡೆ! 

ಸುಗಿಸು "ಸುಗಿಯಿಸು' ನೋ. 


ಸುಗುಂಟುತನ 


ಸುಗುಂಟುತನ “"ಸುಗುಡುತನ' ನೋ. 
ಸುಗುಡ (ನಾ). ೧. ಚತುರ; ಜಾಣ: ಸುಗುಡ ಸುವಿದ್ಯರ್ಗಿತ್ತ ಧನಂ ತನ್ನದು 
(ನೀತಿಸಾ. ೧೯೩). ಪಿ. ವಿಷಯಾಸಕ್ತ; ರಸಿಕ: ಲಲನೆಯರನೊಡಗೂಡುತ್ತ 
ರಮಣಂಗಳಲ್ಲಿ ಬಡಿಹೋರಿಯಾಗುತ್ತ ಲಿಂಗವನಟ್‌ದೆನೆಂಬ ಸುಗುಡರ ನೋಡಾ 
(ಮೋಳವೂ. ೨8-೯೯): ಬಗೆಯುಅಕಿದೊಲ್ವ ಮರಲ್ವ ಕಾತರಿಸುವ ಸುಗುಡ 
1ಪಾಂಂ.೧]ನೆಗಿದನೆಂಬಳೆನ್ನ (ಕುರಾಸಾ. ೨೮-೧೦೦); ಸವಿನುಡಿಯ ಸೊಗಸಿನೊಳ್ಳುಗುಡ 
(ಪಾಠಾ. ಣ]ರಡಿವಿಡದಂತೆ ತಗುವ ಜಾರಾನಿಕರವಿರ್ಪರ್ವಿಚಿತ್ರದಿಂ ಸೊಗಸಿನಿಂದೆ 
(ಎಕೋಟ್ರ ೪-೬೦). (ಗು). ೩. ಚಾತುರ್ಯದಿಂದ ಕೂಡಿದ; ಕೌಶಲವನ್ನು 
ಹೊಂದಿದ: ಸುಗುಡ ತುಂಬುರ ನಾರದರ ಗಾನರಸವೆಯ್ದೆ ಸೊಗಸ ಬೀಜಲು 
(ಸೌಂದಪು. ೧೬-೫೪); ಮಿಗೆ ತೇಪು ಮಾಡದಿಹನರ್ಫ್ಕರತ್ನಗಳವೋಲ್ಸುಗುಡ ಪದ್ಮಿನಿ 
ಬೀಗಮುದ್ರೆಯೋಳ್‌ ಕುಳಿತವೊಲ್‌ . . . ದ್ರಾಕ್ಷಾಸುಪಾಕಗಾವ್ಕಂ (ಎಕೋಪು. ೪-೮೩). 
[ಆ-- ಮರಾ. ಸುಗಡ, ಸುಗಡಾ.! ತೆಲು. ಸುಗ್ಗಡಿ ಐ ನೀತಿಬಾಹಿರನಾದವನು। 
ಸುಗುಡಿ (ನಾ). ವಿಲಾಸಿನಿ; ವೇಶ್ಶೆ : ಕಕ್ಕೆಯದು ಕಹಿಗಾಯಿ ಬಿಕ್ಕೆಯದು ಹುಳಿಗಾಯಿ 
ಸೊಕ್ಕಿ ಸುಗುಡಿಗೆ ಹಾಜ್‌ ಹೋಹುದರಿಂದ ಸಕ್ಕರೆಯನುಣ್ಣೊ (ಸರ್ವಜ್ಞ. ೧೭೯೬). 
[ಸುಗುಡ + -ಇ್ಯ) 
ಸುಗುಡುತನ, ಸುಗುಂಟುತನ (ನಾ). ೧. ಜಾಣ್ಮೆ; ಚಾತುರ್ಯ: ಮಾಯೆಗಳ 
ಮದ್ದುಗಳಿಂ ಮೆಜಹುಗಳ ಸೊಕ್ಕನಿಕ್ಕಿಸಿ ಸುಗುಡುತನ [ಪಾಠಾಂ. ಗಂಡುತನ, ಸುಗುಡತನ] 
ಮೆದು (ಬಸಪು ೪೨-೧೭); ಪಗಡೆಯಲ್ಲಿ ಪತ್ತಿಸುತೆ ಸುಗುಡುತನಮಂ ಪುದಿದ 
ಚತುರಂಗದತ್ತ ಚದುರಂ ಪೊದೆಯಿಸುತೆ . . . ಎಸೆದುದಬಲಾಜನಂ (ವದ್ಮರಾ. ೮-೮೪). 
೨. ವಿಷಯಾಸಕ್ತಿ; ಬಯಕೆ: ಮೊರೆವ ತುಂಬಿಯ ಸುಗುಡುತನ (ಪಾಠಾಂ. ಸುಗುಡತನ।] 
ತಾವರೆಯೊಳೆಸೆದುದು ಶರದಸಮಯದಲಿ (ಕುವ್ಮಾಆ. ೧೪-೩). ಸುಗುಂಟುತನ: 
೩. ಧೂರ್ತತನ;ಕಪಟಿ: ತನ್ನಜ್ಞತೆಗೆಯವನ ಸಿಕ್ಕು ಸುಗುಂಟು |ಪಾಣಂ. ಸುಗಂಟು]ತನಕೆ 
ತಾನೇ ನಾಣ್ಣಿ ವಿಮಲದಾಸಂ ತನ್ನ ಮನದೊಳೆಣಿಸುತ್ತಿರಲ್‌ (ಸಮ್ಮಕೌ. ೯-೨೬). 
[ಸುಗುಡ್ಮು *- - ತನ] 
ಸುಗುಡೆ (ನಾ). ಜಾಣೆ; ಚತುರೆ: ಸುಗುಡೆ ರತಿಮಂಗಲೆಯನೇಕಸತಿಯರುವೆರಸಿ 
. ಸೊಗಯಿಪ ಬಳಲ್ಕ್ಮುಡಿಯೊಳಾಮೋದವಿಡಿದ ಬಿರಿಮುಗುಳ ಮುಡಿಸಿದಳು 
(ಸೌಂದಪು. ೧೩-೩೬). (ಸುಗುಡ + -ಎ] 
ಸುಗುಣ (ಗು). ೧. ಒಳ್ಳೆಯ ಗುಣಗಳಿಂದ ಕೂಡಿದ; ಗುಣಸಂಪನ್ನವಾದ. 
(ನಾ). ೨. ಒಳ್ಳೆಯ ಗುಣ; ಸದಾಚಾರ: ಪರಮಗುರು ಪರತಂತ್ರ ನಿರ್ಭರಚರಿತ 
ಸುಗುಣೋದ್ಭುಕ್ತ . .. ಮಹಿಮಾಸುಗುಣ ಗುರುಭಕ್ತ (ಬಸಪು. ೩೯-೬೯); ಸುಗುಣೋದ್ರೇಕಕೆ 
ಕೂರ್ತು ವೀರಚಿಕದೇವಂ ಬೀಣೆಯಂ ಲೀಲೆಯಿಂ ತೆಗೆದುತ್ಸಂಗದೊಳಿಟ್ಟು ನೇವರಿಸಿ 
(ಚಕವಿ. ೪-೧೩೨). ೩. ಒಳ್ಳೆಯ ಗುಣಗಳಿಂದ ಕೂಡಿರುವವನು; ಗುಣಸಂಪನ್ನ : 
ಮಿಗೆ ಕಾತರವ ಪುಟ್ಟಿಸುವ ಸುಗುಣನ ಸೋಂಕದವಳ ಜನ್ಮ ಸೊಗಸಲ್ಲ 
ಮಲ್ಲಖಿಗಾರ್ತಿಯೆನೆ. ಸುತ್ತಿಬರ್ಪಾಕೆಯೆಂದು ಪೇಬ್ವರ್‌ 
ಸುಗುಣರು (ಕಬ್ಬಿಕ್ಕೆ. ೨೭); ಸುಗುಣನಾವನು ಸುಚರಿತ್ರನಾವನು . . . ಎಂದು ಬಗೆದು 
ಭಾವಿಸಿ ಪಣ್ಣನೀವುದು (ಹದಿಬ. ೫-೧೫). 
ಸುಗುಣಗಂಭೀರ - ಒಳ್ಳೆಯ ಗುಣ ಮತ್ತು ಗಾಂಭೀರ್ಯಗಳಿಂದ 
ಕೂಡಿದವನು; ಒಂದು ಬಿರುದು: ಚಾಮರಾಜಒಡೆಯರು ವೆಂಕಟಾದ್ರಿನಾಯಕನು 
ಒಪ್ಪಿಸಿಕೊಂಡಿದ್ದ ""ಸುಗುಣಗಂಭೀರ''ನೆಂಬ ಬಿರುದನ್ನು ತಾವೇ ವಹಿಸಿದರು 
(ಒಡೆಕ. ೧೦); ಸುಗುಣಗಂಭೀರಾದಿ ಬಿರುದಾಂಕಿತ ರೇಮಟಿ ವೇಂಕಟಾದ್ರಿ ನಾಯಕಕೃತ 
ವಿಜ್ಞಾಪನಾ (ಸುಗುಗಂ. ೫೩-೯). ([ಸಂ.] 
ಸುಗುಣಾಪೋಹ (ನಾ). [ಕಾವ್ಯಮಾ] ಅಪಹ್ನುತಿ ಅಲಂಕಾರದ ಒಂದು 
ಪ್ರಭೇದ: ಸ್ಮರನೈದಂಬುಗಳಲ್ಲಿವು ಶರಕೋಟಗಳಿಲ್ಲದಾಗಳಿಂತೀ ಲೋಕಾಂತರವರ್ತಿ 
ವಿರಹಿಗಣಮಂ ನಿರುತಂ ಮರ್ದಿಸುವುವೆನೆ ಸುಗುಣಾಪೋಹಂ (ಕವಿರಾ. ೩-೧೮೬). 
(ಸಂ. | 
ಸುಗುಣಿ (ನಾ). ಒಳ್ಳೆಯ ಗುಣದಿಂದ ಕೂಡಿರುವವಳು; ಸದಾಚಾರಸಂಪನ್ನೆ : 


(ಕುರಾಸಾಂ. ೨೨-೨೫); 


[2] 


10 


15 


20 


೮೫೮೮ 


ಸುಗ್ಗಿ 


ಅರಳಿಯ ಮರದಂತೆ ಮೊರೆವಾಕೆ ಸುಗುಣಿಯೆ (ಸರ್ವಜ್ಞ. ೧೮೩೫). 
[ಸುಗುಣ + - ಇೃ./ ಸಂ. ಸುಗುಣೀ। 
ಸುಗುಣೆ (ನಾ). ಸುಗುಣಿ: ಸುಗುಣೆ!ಪಾಕಾ. ಣಿ| ನಿನಗನಿಮಿತ್ತವೀಗಳು 
ಮೃಗನಯನೆ ನೀನೆನ್ನನೀಕ್ಷಿಸಿ ಮುಗುಳುನಗೆಯುಂ ಚಿಂತೆಯುಂ ನಿನಗೇಕೆ ಪೇಳನಲು 
(ಬಸಪು. ೪೧-೫); ಇನಿಯನ ಬಗೆಯ ತಿಳಿದು ಬಂದಿಗೊಂಬ ಸುಗುಣಿಯಲಿಹಪರದೊಳು 
ಸೂಆಗೊಂಬರು ಸೊಗದ ಸುಗ್ಗಿಯ ಸುಲಭದೊಳು (ಹಏಬ. ೮-೫೦); ಸುಗುಣೆ 
ನಿನಗುಚಿತಮಲ್ತೀ ಬೆಗಡು (ಚಕವಿ. ೩-೩೬). [೫೦ ಸುಗುಣಾ। 
ಸುಗುರ್‌ (ಕ್ರಿ). ಸಡಿಲಗೊಳ್ಳು; ಜಾರು: ಪೊಗರ್ದವುರುರುಹರೆಗಲ್ಹಯಲರಿಂ 
ಸುಗುರ್ದ ಚೇಲಮದೊಗರ್ದ ಕರ್ದಮ (ನಾಗಷ. ೭-೨೨). 
[೧.1 ತುಳು. ಸುಗುರು ಇ ಸುರುಳಿ ಬಿಚ್ಚು] 
ಸುಗೋತ್ರ (ನಾ). ೧. ಶ್ರೇಷ್ಠವಾದ ವಂಶ; ಸತ್ಕುಲ. ೨. ಶ್ರೇಷ್ಠವಾದ 
ಪರ್ವತ. ೧, ೨: ಕೃತ ಪದ್ಮಾನಂದನಾಲಂಬಿತರುಚಿವಿಭವಂ ಮಂಡಲಂಗೊಂಡು 
ಧಾತ್ರೀಪತಿ ಮಾರ್ತಾಂಡ ಸುಗೋತ್ರಸ್ಥಿತನೆಸೆಯೆ (ಉಜಶೇ. ೫-೧೪). (ಸಂ.] 
ಸುಗೋಮಯ (ನಾ). ಒಳ್ಳೆಯ ಸಗಣಿ; ಶುದ್ಧವಾದ ಗೋಮಯ: ಅಮ 
ಳಾಂಬುವಂ ತಾಂ ಪೊತ್ತು ತಂದು ಸುಗೋಮಯದಿ ಬೆರಸುತ್ತ ಶೋಧಿಸಿ ಸಾರಿಸಿದನಾ 
ದೇಗುಲವನೆಲ್ಲ (ಬಸಪು. ೧೮-೩೪). ಸಂ.) 
ಸುಗ್ಗಗಾವುಂಡ (ನಾ). ಒಬ್ಬಾತನ ಹೆಸರು: ಸುಗ್ಗಗಾವುಣ್ಣನ ಮಗ ಬಸವ 
(ಎಕ. ೪, ಅರ. ೧೭೫-೨; 908). (ಸುಗ್ಗ + ಗಾವುಂಡ (ಆ ಗಾಮುಂಡ)। 
ಸುಗ್ಗಿ (ನಾ). ೧. ಬೆಳೆಯನ್ನು ಕೊಯ್ಯುವ ಕಾಲ; ವಸಂತಕಾಲ: ""ಬಸಂತಂ, 
ಸುಗ್ಗಿ, ಹೂವಿನ ಹಬ್ಬಂ- ಈ ೩ ವಸಂತಂ'' (ಕಶಸಾ. ೫೪-೧೭೨); ಸ್ವಸ್ತಿಶ್ರೀ ವಿಕ್ರಮಾದಿತ್ಮರಸಂ 
೬.೬. ೬ ಸುಗ್ಗಿಯುಳ್ಳನ್ನು ಪೊನ್ನಿಟ್ಟ ಧರ್ಮ (ಮೈಲರಿ. ೧೯೬೩, ೫೯-೨; 8007); 
ಕಾವ್ಮಬಂಧಮೊಪ್ಪುಗುಮೆಳಮಾವು ಕೆಂದಳರ ಪೂವಿನ ಬಿಣ್ಟೊಜೆಯಿಂ ಬಲಲ್ಲು ತುಂಬ 
ಗಳಿನೆ ತುಂಬಿ ಕೋಗಿಲೆಯೆ ಬಗ್ಗಿಸೆ ಸುಗ್ಗಿಯೊಳೊಪ್ಪುವಂತೆವೋಲ್‌ (ಪಂಪಭಾ. ೧-೮); 
ಇಂತಿದೆ ಬಂದುದು ಸುಗ್ಗಿ (ಕಬ್ಬಿಕಾ. ೬೬); ಸುಗ್ಗಿಯ ಸಿರಿಯ ಹೊಸಬೆಳುದಿಂಗಳನು 
ಬಲುಮುಗಿಲು ಕವಿವಂತೆ (ಕುವ್ಮಾಸ. ೧೪-೫೧. ೨. ಹಬ್ಬ; ಪರ್ವ: ""ಸುಗ್ಗಿಯೆನಲ್‌ 
ಹಬ್ಬಮೆಂದು ತಿಳಿಗೆ'' (ಭಾರಾ. ೧೭); ಇದಕೊ ಸಾವಿನ ಸುಗ್ಗಿ ನಿನಗೆನುತೆಚ್ಚನಿಂದ್ರಾರಿಯನು 
ಸೌಮಿತ್ರಿ (ತೊರರಾ. ೬-೪೪-೧೩). ೩. ಹೆಚ್ಚಳ; ಸಮೃದ್ಧಿ; ಆಧಿಕ್ಕ: ""ಸುಗ್ಗಿಯೆನಲ್‌ 
ಬಹಳಮೆಂಬುದು'' (ಚತುನಿ. ೧೫೦); ಬಾಳಚಕೋರಮಾಗಿ ಬೆಳ್ಲಿಂಗಳ ಸುಗ್ಗಿಗಂಡುವು 
ಕುಮಾರನ ಕಾಂತಿ ಮುಖೇಕ್ಷಣಂಗಳೊಳ್‌ (ಅರ್ಧನೇ. ೨-೩೫); ನೆನಹು ನಿಲುಕದ ಸುಖದ 
ಸುಗ್ಗಿಯಂ ಸವಿದನೀಶನ ಕುಮಾರಂ (ಸಿದ್ದರಾ. ೨-೧೭); ಕಡಲಿಡುವ ರಕುತದ ಸುಗ್ಗಿ 
ಶಾಕಿನಿಯರಿಗೆ ಸೇರಿತು (ಕುವ್ಮಾಭೀ. ೪-೯). ೪. ಸಮೃದ್ಧಿಯ ಕಾಲ; ಹೆಚ್ಚಳದ ಕಾಲ: 
ಪೊಸತೆನಿಸಿರ್ಪ ಜವ್ವನದ ಸುಗ್ಗಿ ವಿವೇಕದ ಜನ್ಮಭೂಮಿ . . . ಕುಸುಮಶರಾಧಿ 
ದೇವತೆಯವೊಲ್‌ ಪರಿರಂಜಿಪ ರೂಪಮಾಕೆಯಾಗೆಸೆವುತಮಿರ್ದಳ್‌ (ಬಾಧಪು. ೬-೫೪): 
ಮಾವಿನ ಹಣ್ಣಿನ ಸುಗ್ಗಿಯಲ್ಲಿ ಭಟ್ಟರ ಮನೆಯ ಮುಂದೆ ಚಿಕ್ಕಮಕ್ಕಳ ಗುಂಪೇ 
ನೆರೆಯುತ್ತಿತ್ತು (ಹಬಲ್ಬಿಬ ೭೭). ೫. ಪ್ರಾಯ; ಯೌವನ: ಎಡ್ಡಮಾದೊಡಲಿಂದ 
ಸುಗ್ಗಿಯಿಂ ಚೆಲ್ವಡೆದ ' ದೊಡ್ಡನೆಂಬವನೊಬ್ಬನಲ್ಲಿ ಬಂದಿರ್ದಂ («ಕಾಲೂರ. ೪೧-೫೦). 
೬. (ಕರಾ) ಬತ್ತದ ಎರಡನೆ ಬೆಳೆಯ ಗದ್ದೆ: ಈ ವರ್ಷ ನಾವೇ ನಾಲ್ಕು ಮುಡಿ 
ಸುಗ್ಗಿ ಮೂರು ಮುಡಿ ಮಜಲನ್ನು ಸಾಗುವಳಿ ಮಾಡಿಸಿದೆವು (ಮುಗಿಯು. ೧೫೧). 
ಸುಗ್ಗಿಯ ಕಣ ಎ ಬೆಳೆಯನ್ನು ಕಟಾವು ಮಾಡಿ ಒಟ್ಟಿರುವ ಕಣ; ಒಕ್ಕಣೆಯ 
ಸ್ಥಳ: ಎಲ್ಲ ಜನರೂ ಸುಗ್ಗಿಯ ಕಣಕ್ಕೆ ಭಿಕ್ಷಕ್ಕೆಂದು ಹೋಗುವದು ಬೆಳುವಲದ ಎಲ್ಲ 
ಹಳ್ಳಿಗಳಲ್ಲಿಯೂ ಪ್ರತ್ಯಕ್ಷ ಕಾಣಬಹುದು (ಕನ್ನಜಾ. ೧೩೧). ಸುಗ್ಗಿಯ ಕುಣಿತ ಎ 
ಸುಗ್ಗಿಯ ಕಾಲದಲ್ಲಿ ಕುಣಿಯುವ ಕುಣಿತ: ಈ ಧ್ವನಿಯನ್ನು ಕೇಳಿದ ಕೂಡಲೇ 
ಗ್ರಾಮದ ಜನರು ಸುಗ್ಗಿಯ ಕುಣಿತವನ್ನು ಎದುರುಗೊಳ್ಳಲು ಅಣಿಯಾಗುತ್ತಾರೆ 
(ಕಜಕ. ೧೭೧). ಸುಗ್ಗಿಯ ಗದ್ದೆ ಎ ಬತ್ತದ ಎರಡನೆ ಬೆಳೆಯ ಗದ್ದೆ: ಏನಿಲ್ಲದೆ 
ಹೋದರೆ ಮಜಲುಭೂಮಿಯನ್ನು ಸುಗ್ಗಿಯ ಗದ್ದೆಯಾಗಿ ಮಾಡಬಹುದು (ಮುಗಿಯು. 
೧೫೩). ಸುಗ್ಗಿ ಹೊರಡಿತು ಉತ್ಸವ ಮಾಡಿಸು: ಗ್ರಾಮಗಳಲ್ಲಿ 'ಸುಗ್ಗಿ' 


ಸುಗ್ಗಿ ಕಾಲ ೮೫೮ 


ಹೊರಡಿಸುವುದರಿಂದ ರೋಗರುಜಿನಗಳು ತೊಲಗುತ್ತವೆ (ಕಜಕ. ೧೭೩). 
(ದೇ. ॥ ತುಳು. ಸುಗ್ಗಿ] 

ಸುಗ್ಗಿಕಾಲ (ನಾ). ೧. ಎ ಸುಗ್ಗಿ ೧: ಸುಗ್ಗಿಕಾಲದಲ್ಲಿ ನುಗ್ಗೆ ತಿಂದರೆ ಕಾತಿಕೆಕಾಲದಲ್ಲಿ 
ಜಗಲಿ ತಿಂದಾನೆ? (ಗಾದ). ೨. ಸಮೃದ್ಧಿಯ ಕಾಲ: ಸುಗ್ಗಿಕಾಲದಲ್ಲಿ ಬಹಳವಾಗಿ 
ಸಿಕ್ಕುವ ಆಹಾರಪದಾರ್ಥಗಳನ್ನು ಗೃಹಿಣಿಯರ: ಅಗ್ಗವಾಗಿ ಕೊಂಡು ಅವನ್ನು ಕೆಡದಂತೆ 
ಕೂಡಿಟ್ಟರೆ ತಮ್ಮ ಕುಟುಂಬಗಳಿಗೆ ಅವನ್ನು ಇಷ್ಟಪಟ್ಟಾಗ ಒದಗಿಸಬಹುದು (ಗೃಹವಿ. ೫೫). 

[ಸುಗ್ಗಿ * ಕಾಲ) 

ಸುಗ್ಗಿಗಂಪು (ನಾ). ಪರಿಮಳದ ಅತಿಶಯ: ಕಾವನ ದಾಲ್‌ಗಳ್ಳುವಡೆವೋಪರ 
ಸುಯ್ಗಳ ಸುಗ್ಗಿಗಂಪಿನೊಳ್‌ ತೀವಿ ಪೊದಟ್ದು ತೇಂಕುತೊಲವಿಂದಿದಿರ್ವಂದುದು 
ಮಂದಮಾರುತಂ (ಚಕವಿ. ೬-೩೩): (ಸುಗ್ಗಿ * ಕಂಪು] 

ಸುಗ್ಗಿಗೆಳೆಯ (ನಾ). ವಸಂತನ ಸ್ನೇಹಿತ; ಕಾಮ; ಮನ್ಮಥ: '"ಇಂಗೋಲ್ವಿಲ್ಲಂ 
. .. ಸುಗ್ಗಿಗೆಳೆಯಂ . .. ಅಯ್ಸರಳಂ, ಗಿಳಿದೇರಂ -- ಇವು ೧೩ ಕಾಮದೇವಂಗೆ ಪೆಸರ್‌'' 
(ಕಶಸಾ. ೪೭-೧೩). (ಸುಗ್ಗಿ 3- ಗೆಳೆಯ (ಆ ಕೆಳೆಯ)] 

ಸುಗ್ಗಿದಾಸೋಹ (ನಾ). ಬೆಳೆಗಳನ್ನು ಕೊಯ್ಯುವ ಕಾಲದಲ್ಲಿ ನಡೆಸುವ 
ಆರೋಗಣೆ, -ಸಂತರ್ಪಣೆ: ಇಳಿಹಾಳ ಬೊಮ್ಮಯ್ಕ, ಹೊಲಗೆಲಸಕಾಯಕವ 
ನಲುಮೆಯಲಿ ಸುಗ್ಗಿದಾಸೋಹ ಹರಸೇವ ಸಲಿಸಿ ಲಿಂಗದೊಳು ಬಯಲಾದ 
(ಕನ್ನಜಾ. ೧೩೧). [ಸುಗ್ಗಿ * ದಾಸೋಹ] 

ಸುಗ್ಗಿದೋರು (ಕ್ರಿ). ಹೆಚ್ಚಾಗಿ ಕಾಣಿಸಿಕೊಳ್ಳು; ಅತಿಶಯವಾಗು: ಎಳೆಯ ತಳಿರ 
ಹೊಳವ ತಳಿರು ನುಣ್ಣದಪನು ಚುಂಬಿಸೆ ಸುಖದ ಭಾವ ಸುಗ್ಗಿದೋರಿ ತಳಿರು ಮುಖದ 


15 


15 


ಬಿಂಬಿಸೆ (ಕವಿಸೋ. ೨೩-೧೧). (ಸುಗ್ಗಿ 3- ತೋರು (ಆ ತೋಜು)] |20 
ಸುಗ್ಗಿವಕ್ಕಿ (ನಾ). ವಸಂತಕಾಲದ ಕೋಗಿಲೆ: ""ಪಡಿಯಜಪಕ್ಕಿ . . . ಸುಗ್ಗಿವಕ್ಕಿ 
ಪರಪುಟ್ಟಂ - ಈ ೫ ಪಿಕಂ'' (ಕಶಸಾ. ೫೫-೨೦೫). [ಸುಗ್ಗಿ *- ಪಕ್ಕಿ) | 
ಸುಗ್ಗಿವಡೆ (ಕ್ರಿ). ಸಮೃದ್ಧಿಯನ್ನು ಹೊಂದು; ಆಧಿಕ್ಕವನ್ನು ಹೊಂದು: | | 
ಸುಮನೋಗೃಹದೊಳ್ಳುಕರ ಶಿವಪತಿಯೊಳೊಡವೆರೆದಕಳಂಕಂ ಸುಖದ ಸುಗ್ಗಿವಡೆ | | 
ದಿರ್ದಪನೋ (ವಷವ. ೨೩-೧೮). (ಸುಗ್ಗಿ + ಪಡೆ] [25 
ಸುಗ್ಗಿವೆಜು (ಕ್ರಿ). ಎ ಸುಗ್ಗಿವಡೆ: ಭೊಗ್ಗನಯ್ಯನ ಕಾಣಲೊಡನೆ ತನನನ i 
ಸುಗ್ಗಿವೆತ್ತಣುಗರೆಯ್ದಿದರು (ಭರಚ. ೫೮-೪೯). (ಸುಗ್ಗಿ * ಪೆಜು) [ | 
ಸುಗ್ರಾಸಭೋಜನ (ನಾ). ರುಚಿಕರವಾದ ಭೋಜನ; ಭರ್ಜರಿಯಾದ ಊಟ: 
ಅಮಲದಾರರೆಲ್ಲ . . . ಸುಗ್ರಾಸಭೋಜನ ಮಾಡಿದರು (ಗಂಮಾಯಿ. ೧೯೦); 
ದಾಮೋದರನಿಗೆ ಈ ದಿನ ಸುಗ್ರಾಸಭೋಜನವಾಯಿತು (ಚಂ. ೨೧). [ಸಂ.1 


ಸುಗ್ರೀವ (ಗು). ೧. ಸುಂದರವಾದ ಕತ್ತನ್ನು ಹೊಂದಿದ; ಚೆಲುವಾದ 
ಕಂಠವುಳ್ಳ, (ನಾ). ೨. ಸುಂದರವಾದ ಕಂಠ; ಚೆಲುವಾದ ಕುತ್ತಿಗೆ: | 
ಸಲ್ಲಸದ್ರುಂಡಮಾಲಾಕಲಿತಮಾದ ಸುಗ್ರೀವದಿಂದ . . . ಸಿಂಹಾಸನಾಗ್ರದೊಳು | 
ಕಣ್ಗೊಳಿಸಿರ್ದನು (ನಂದಿಮು. ೫-೮). ೩. (ಕಿಷ್ಕಿಂಧೆಯ ರಾಜನಾದ) ಕಪಿಗಳ | 
ನಾಯಕನೊಬ್ಬನ ಹೆಸರು; ವಾಲಿಯ ಸಹೋದರ: ಬಂಧುಜನಂಗಳುಂಬೆರಸು |35 
ಸುಗ್ರೀವಂ ನಿಚಾಸ್ಮಾನಮಂಡಲದೊಳ್‌ ಕಿಂಕರಬಾವದಿಂದಿರೆ (ಪಂರಾಮಾ. ೧೦-೬೧); 
ಸುಗ್ರೀವನಂತೆ ನಿನ್ನ ಲೆಕ್ಕಿಸದಿರಬೇಕು (ರಂದ. ಧಾ. ೩-೧೦೩-೪). ೨, ೩: ಮತ್ತಮಾ | 
ತರುಣಿ . . . ಸುಗ್ರೀವಾಭಿರಾಮೆಯಾಗಿಯುಮಲಂಕಾರಾತಿಶೋಭಿತೆಯು೦ (ರಾಜಶೇ. 
೭-೬೧೭). ೪. ಕೃಷ್ಣನ ನಾಲ್ಕು ಕುದುರೆಗಳಲ್ಲಿ ಒಂದು: ಈ ರಥಕ್ಕೆ ಬಲಗಡೆಯಲ್ಲಿ 
ಕಟ್ಟಿರುವ ಕುದುರೆ ಸುಗ್ರೀವವೆಂಬ ಕುದುರೆಗೆ ಸದೃಶವಾದದ್ದು (ವಚಭಾ. ೨೦೮). (ಸಂ.] |40 

ಸುಗ್ರೀವಾಜ್ಞೆ (ನಾ). ೧. ಸುಗ್ರೀವನೆಂಬ ಕಪಿನಾಯಕನ ಕಟ್ಟಪ್ಪಣೆ, - ಆದೇಶ: | 
ಮೂಜುದಿನದೊಳಗವನಿಜೇಶನ ಚರಣಸರಸಿರುಹವನು ಕಾಣಲು ಬೇಕು ಸುಗ್ರೀವಾಜ್ಞೆ 
ಯಿದು ನಮಗೆ (ತೂರರಾ. ೪-೧೨-೧೬). ೨. (ಆಲಂ) ವಿಶೇಷ ಸಂದರ್ಭದಲ್ಲಿ 
ತುರ್ತಾಗಿ ಹೊರಡಿಸುವ ಅಧಿಕೃತ ಆಜ್ಞೆ: ದಿನಕ್ಕೊಂದರಂತೆ ಆರ್ಡಿನೆನ್ಸಿನ 
ಸುಗ್ರೀವಾಚ್ಞೆಗಳನ್ನು ಜಾರಿಗೆ ತಂದರೂ ಜನರು ಮಣಿಯದಾದರು (ಕುರುಣ. ೧೩೩). 


[ಸಂ. ಸುಗ್ರೀವಾಜ್ಞಾ) 


3 


4s 


| ಸುಚರಿತೆ (ನಾ). ಉತ 


10| 


೯ ಸುಚಿತ್ತ 


| ಸುಗ್ರೀವೆ (ನಾ). ಸುಂದರವಾದ ಕೊರಳನ್ನುಳ್ಳವಳು: ಎಲೆಗೆ ರಾಮಾಭಿರಾಮೆ! 
| ಸುಗ್ರೀವೆ ! ನೀಲಕುಂತಳೆ ! (ರಾಮಾಶ್ವ. ೧೪೮-೩). (ಸಂ. ಸುಗ್ರೀವಾ। 
| ಸುಚರಿತ (ಗು). ೧. ಒಳ್ಳೆಯ ನಡತೆಯನ್ನು ಹೊಂದಿದ; ಉತ್ತಮವಾದ 
ಚಾರಿತ್ರ್ಯದ. (ನಾ). ೨. ಒಳ್ಳೆಯ ನಡತೆ; ಸಚ್ಚಾರಿತ್ರ್ಯ: ಸುಚರಿತದರ್ಶನ 
ಬೋಧೋಪಚಾರಮೆಂಬಿವಲೊಳುಚಿತವಿನಯದಿನಾದಂ ರಚಿಯಿಸಿ (ಸುಕುಮಾ. ೪-೧೬). 
೩. ಒಳ್ಳೆಯ ಚರಿತ್ರೆ: ಶ್ರುತಿಗಳು ಸುಚರಿತವನಾಲಿಸಲಿ (ಗಗತಾ. ೧೭-೬೩). 
೪. ಒಳ್ಳೆಯ ನಡತೆಯನ್ನು ಹೊಂದಿದ ವ್ಯಕ್ತಿ: ಸುಚರಿತ ಸಜ್ಜನಸಂಗದೊಳು 
ನಾನರ್ಚಿಸುತೆ - ಜಾನಿಸುತೆ - ವಂದಿಸುತೆ (ಎೀಗೀ. ೧-೧೩). (ಸಂ. 
ತ್ರಮವಾದ ನಡತೆಯನ್ನು ಹೊಂದಿದ ಪತ್ನಿ; ಸಾಧ್ವಿ; 
ಪತಿವ್ರತೆ: ""ಕುಲಪಾಲಿಕಾ . . . ಸುಚರಿತಾ, ಸತೀ, ಸಾಧ್ವೀ - ಈ ೬ ಪತಿವ್ರತೆ'' 
(ಹಲಾಯು. ೮೧-೩೪೧); ಸುಚರಿತೆ ಸೀತೆ ನಿನ್ನೊಡನೆ ಬರ್ಪವಳಿರ್ಪವಳಲ್ಲಳ್‌ 
(ಸಂ. ಸುಚರಿತಾ। 
ಸುಚರಿತ್ರ (ಗು). ೧. ಎ ಸುಚರಿತ ೧. (ನಾ). ೨. ಇ ಸುಚರಿತ ೨: 
ಸುಚರಿತ್ರದೊಳ್‌ ದಯಾಪರಿಣ ಶಿಯೊಳ್‌ . . . ಶಾಂತಿವರ್ಮ ಸಾಕ್ಷರಸಮಯಾವಲಂಬಿ 
ನಿನಗಾರ್‌ ದೊರೆ (ಪುಷ್ಪಪು.೧-೮೦). ೩. - ಸುಚರಿತ ೪: ಸುಚರಿತ್ರರು ಎಂತಿರ್ದರೇನಯ್ಕಾ 
(ಬಸವ. ೭೯೧); ಸುಚರಿತ್ರರ್‌ ಸಲೆ ಕೀರ್ತಿಗೋಸುಗ ಮಹಾಕಷ್ಟಂಗಳಂ ತಾಳಿ. . . 
ಅಚಲಖ್ಯಾತಿಯ ತಾಳ್ಹರ್‌ (ಸೋಮೇಶ. ೯೩). [ಸೆಂ.] 
ಸುಚರಿತ್ರತೆ (ನಾ). ಒಳ್ಳೆಯ ನಡತೆ; ಉತ್ತಮವಾದ ನಡವಳಿಕೆ: 
ಹೃತ್ಸಮುದ್ಭೂತನಿನಾದ ಸೊರ್ಕು ಸುಚರಿತ್ರತೆಯಿಂ ಸಮಸಂದ ಸೌಷ್ಠವಂ 
ಚೇತದೊಳುಣ್ಮೆ ಕನ್ನೆ ತಳೆದಳ್‌ ಕಿಲಿಕಿಂಚಿತಭಾವಚೇಷ್ಟೆಯಂ (ಚಂದ್ರಪು. ೫-೧೨೨). 
(ಸಂ. ಸುಚರಿತ್ರತಾ। 
ಸುಚರಿತ್ರೈ (ನಾ). ಇ ಸುಚರಿತ ೨: ಸುಚರಿತ್ರೆಯೊಳ್‌ ದಯಾಪರಿಣತೆಯೊಳ್‌ . .. 
ನಿನಗಾರ್‌ ದೊರೆ (ಪುಷ್ಪಪು ೮-೬೬). (ಸಂ. ಸುಚರಿತ್ರ) 
ಸುಚರಿತ್ರೆ (ನಾ). ಎ ಸುಚರಿತೆ: ಈ ಸುಚರಿತ್ರೆಯರೆಸಗಿದನ್ನವನುಣಲಾಸೆವಡುವರು 
ಪಿತೃಗಳು (ಹದಿಬ. ೨-೧೨). (ಸಂ. ಸುಚರಿತ್ರಾ) 
ಸುಚಾಯಿಸು, ಸುಚಾಸು (ಕ್ರಿ). ತಿಳಿ; ಹೊಳೆ; ಅರಿವಿಗೆ ಬರು: ದಿನಾ ನಿನ್ನ ಈ 
ಲೆಕ್ಟರು ಕೇಳಿ ಕೇಳಿ ನನಗೆ ಏನೂ ಸುಚಾಯಿಸದಂಗ ಆಗೇದ (ಎತ್ತಿಕ್ಕಿ ೧೩); ನಾನು 
ಜಯಣ್ಣನ ಮುಖ ನೋಡಿದೆ. ಜಯಣ್ಣನಿಗೇನೂ ಸುಚಾಯಿಸಲಿಲ್ಲ (ವೈನಿ. ೫೬). 
ಸುಚಾಸು: ಹಸಿವೆಯಾದರೆ ಮನಸ್ಸು ಉದ್ವಿಗ್ನವಾಗಿ ಬಿಡುತ್ತದೆ! ಏನೂ ಸುಚಾಸುವದೇ 
ಇಲ್ಲ (ಹೊಸಕ್ತಿ. ೧೯೪); ನೀ ಹೇಳಿದರೂ ನನ್ನ ಮನಸ್ಸಿಗೆ ಸುಚಾಸಲಿಲ್ಲ 
[ಸುಚ್ಕಾ (೫ <- ಮರಾ. ಸುಚಣೇ) 3. - ಇಸು) 
ಸುಚಾರಿತ್ರ (ನಾ). ಎ ಸುಚರಿತ ೩: ಅಯ್ಕನ ಸುಚಾರಿತ್ರವನೊಸದು ಪರಿಸಿದಡೆ 
ಕೇಳಿದಡಹುದಭಿಮತಾರ್ಥ (ಬಸಪು. ೪೫-೫೫). (ಸಂ.] 
ಸುಚಾಸು "ಸುಚಾಯಿಸು' ನೋ. 
ಸುಚಿ (ನಾ). ನಿರ್ಮಲತೆ; ಚೊಕ್ಕಟತನ: ಶುಚಿ - ಸುಚಿ, ಶುದ್ಧಿ - ಸುದ್ದಿ 
(ಶಮದ. ೨೫೩ ಪ್ರಯೋ); ವಚನ ಮಂಟಪ ಬಳ್ಳಿ ಸುಚಿ ಮೊಗ್ಗೆ ಹೂ ಬಿಡಲು ರುಚಿಜೇನ 
ಹುಟ್ಟ ಹೊಸಮತವ ಕಟ್ಟಿದರು ವಚನಶಾಸ್ತ್ರಕರು ನಾಡೊಳಗೆ (ಕನ್ನಜಾ. ೩೦೪). 
[ಆ ಸಂ. ಶುಚಿ] 
ಸುಚಿತ್ತ (ನಾ). ೧. ಒಳ್ಳೆಯ ಮನಸ್ಸು; ಶುದ್ಧವಾದ ಅಂತಃಕರಣ: 
ಚಿತ್ತದಿಂದಲೆನ್ನ ಮನವು ನಿಮ್ಮ ನೆನೆಯಲೊಲ್ಲದು (ಬಸವ. ೪೭೬); ಪ್ರಾಣೇಶ್ವರಂ 
ಸುಚಿತ್ತದಲಿ. .. ಬೋನವಂ ಮಾಡಿ ಇತ್ತು (ಬಸಪು. ೨೭-೧೫). ೨. ಶುದ್ಧವಾದುದು; 
ತಿಳಿಯಾದುದು: ತೃಷೆಗೆ ಹಳ್ಳದಲ್ಲಿ ಸುಚಿತ್ತವಾದ ಅಗ್ಭವಣಿಯುಂಟು (ಮಹಾದೇ. ಬ. 
೩. [ವೀಶೈ] ಒಂಭತ್ತು ಬಗೆಯ ಹಸ್ತಗಳಲ್ಲಿ ಒಂದು; 
ಸಂಸಾರನಿಮಗ್ನತೆಯನ್ನು ಇಲ್ಲವಾಗಿಸಿ ವಿಶ್ವಬಂಧುತ್ವಭಾವವನ್ನು 
ಉಂಟುಮಾಡುವಿಕೆ: ಸುಚಿತ್ತವೇ ಮೊದಲು ನಿರವಯವೆ ಕಡೆಯಾದ ನವಹಸ್ತಂಗಳಿಂದ 
ಭಾವಪುಷ್ಪಂಗಳಲ್ಲಿ ಪೂಜೆಯಂ ಮಾಡಿ (ಘನವ. ೨೩-೧೯). [೫ಂ.) 


(ಪಂರಾಮಾ. ೬-೧೭೫). 


ಸ 
ಏನ 


(ನಡದಾ. ೬, ೨೬೩). 


೯೮-೨೨೬). 


ಸುಚಿತ್ತೆ 


is (ನಾ). ಒಳ್ಳೆಯ ಮನಸ್ಸುಳ್ಳವಳು: ನಿಟಿಲಾಂಬಕಧ್ಮಾನಪ್ರಮತ್ತೆ ಸುಚಿತ್ತೆ | 
- ಸಾರವೀರವ್ರತಬರಿತೆ ಚರಿತೆ (ಬಸವು. ೨೪-೧). [ಸುಚಿತ್ರ + -ಎ A | 
ಜಂಭ (ನಾ). ೧. ಗಟ್ಟಿಯಾದ ದವಡೆಗಳನ್ನುಳ್ಳವನು. ೨. (ಆಲಂ): 
ಗಟ್ಟಿಗ; ಪರಾಕ್ರಮಿ: ಜಮ್ಬಾರಿನಿಭಂ ಶಾಲಾಸ್ತಂಭಮಮನೊಳ್ಳೊದವೆ ನಿಬ್‌ಸಿದಂ 
“,ಜಕೀತ್ತಿ೯]ಸ್ತ್ರಂಭಮನೆ ನಿಜ್‌ಸುವನ್ನೆ ಸುಜಂಭಂ ಕಂಚಿಗನಚಂಚಳಾಂಚಿತಥೈರ್ಯಂ 
(ಎಣ. 1೪, ೯೪-೨೧; 945).  (ಸಂ.] 
ಸುಜನ (ಗು). ೧. ಸಜ್ಜನಿಕೆಯಿಂದ ಕೂಡಿದ; ಒಳ್ಳೆಯ. (ನಾ). 
೨. ಒಳ್ಳೆಯವನು; ಸಜ್ಜನ: ""ಕುಳಜಾತಂ ತಕ್ಕನಾರ್ಯಂ ಸುಜನನಭಿಜನಂ ಸಾಧು 
ಸದ್ಭೃತ್ತನಪ್ಪಂ'' (ವಸ್ತುಕೋ. ೧೦೦-೧೧): ಸುಜನಜನವನಜದಿನಕರ (ಸಾಇಇ. 2ಲೀ, ೫-೩೯; 
1082); ಸುಜನಜನಪ್ರಮೋದ ಘನಕುಂಜನಿಕಾಯಮನೊತ್ತಿ ಮೆಟ್ಟುತ . .. ಬಂದುದು 
ಬಂದ ಸುಜನಮೃಗಧೀವರಂ ಕಪಟಪಟು ಕೌಶಿಕಂ 
ವಾಸಿಷ್ಠಮುನಿ ಹೋದ ಹೊತ್ತನಲೌದು (ಹಚಕಾ. ೩-೫). 

. ಸುಜನ ಕೈವಾರ = ಒಳ್ಳೆಯವರ ಪ್ರಶಂಸೆಗೆ ಪಾತ್ರನಾದವನು; ಒಂದು | 
ಬಿರುದು: ವೈರಿಘಟಾಕೇಸರಿ ಸುಜನಕ್ಕೆವಾರನಾರೋಹಕತ್ರಿನೇತ್ರಂ (ಇಆ. ೪. ೧೬-೨೦; | 
1019). ಸುಜನಪ್ರಸಂಗ ಎ ಸಜ್ಜನರ, ಸಹವಾಸದಲ್ಲಿರುವವನು; ಒಂದು 
ಬಿರುದು: ವೈರಿದಿಕ್ಕುಂಜರಂ ಸುಜನಪ್ರಸಂಗಂ ಸಾಹಸೋತ್ತುಂಗಂ (ಸೌಇಇ. ೩1. ೭೮-೪೫ 
1046). ಸುಜನಪ್ರಸನ್ನ ವ ಒಳ್ಳೆಯವರನ್ನು ತೃಪ್ತಿಗೊಳಿಸುವವನು; ಒಂದು 
ಬಿರುದು: ಮಹಾಪ್ರಚಣ್ನ್ಣದಣ್ಣನಾಯಕಂ ವಿಬ್ದಬಳನಾಯಕಂ ಸುಜನಪ್ರಸನ್ನಂ 
(ಕಣ. ಳ.೩-€1114). ಸುಜನೋತ್ತಂಸ ನ ೧. ಸಜ್ಜನರಲ್ಲಿ ಶ್ರೇಷ್ಠನಾದವನು. 
೨. ಸುಜನರು ತನಗೆ ಭೂಷಣಪ್ರಾಯರೆಂದು ತಿಳಿದವನು; ಕನ್ನಡದ ಕವಿ 
ಬೊಪ್ಪಣಪಂಡಿತನ ಬಿರುದು: ಸುಜನರ್ಬ್ಬವ್ಮರೆ ತನಗವರಜಸ್ರಮುತ್ತಂಸಮಪ್ಪ 
_ ಪುರುಳಿಂ ಬೊಪ್ಪಂ .ಸುಜನೋತ್ತಂಸನೆನಿಪ್ಪಂ ಸುಜನರ್ಗ್ಗುತ್ತಂಸಮೆಂಬ ಪುರುಳಿಂದೆನಿಸಂ 
(ಎಕ. 1! (8), ೩೩೬-೬೬; 12ನೆಯ ಶತ); ಗಜಗನ ಗುಣನಂದಿಯ . . . ಸುಜನೋತ್ತಂಸನ 
ಸುಮಾರ್ಗಮಿದಣೊಳೆ ಲಕ್ಷ್ಯಂ (ಶಮದ. ೫ ಪೀಠಿಕೆ). [ಸಂ.) 

ಸುಜನತೆ (ನಾ). ಒಳ್ಳೆಯ ನಡತೆ; ಸದ್ಗುಣ: ಗಜತುರಗರತ್ನಮಿವು ಭೂಭುಜನಾವೊಂ 
ಪ್ರಬಲಪುಣ್ಮನವನನೆ ಸಾರ್ಗುಂ ನಿಜದಿಂದಮೆಂದು ಮಾಣ್ಬುದು ಸುಜನತೆ (ಚಂದ್ರಪು. 

ಇಲ್ಲದ ಗುಣಮಂ ಪೆಜರೊಳ್‌ ಸೊಲ್ಲಿಸುವಂ ತನ್ನೊಳುಳ್ಳ ಗುಣಮಂ 

ತಾನಿಲ್ಲೆಂದಾಡುವ ಪುಸಿಕಂಗೆಲ್ಲಿಂದಂ ಬಂದುದಮಮ ಸುಜನತೆ ಚಿತ್ರಂ (ಪುಷ್ಪಪು. ೧-೫೬). 

(ಸಂ. ಸುಜನತಾ। 

ಸುಜನತೆ: ""ಸುಜನತ್ವ ಗಂಧದ್ರವ್ಮಂಗಳೊಳ್‌ 

. ಕರುಣೆ; ದಯೆ. ೩. ಸಭ್ಯತೆ; ಸಂಭಾವಿತತನ. 

(ಸಂ.] 

ಸುಜನವತ್ಸಲ, ಸುಜನವತ್ಸಳ (ನಾ). ಸದ್ದುಣಿಗಳಲ್ಲಿ ಪ್ರೀತಿ ಇರುವವನು; 
' ಸಜ್ಜನಪ್ರಿಯನಾದವನು: ಎನಗೆ ಸುತ ಸುಜನವತ್ಸಲ ನೆನವಿಗೆ ಗೋಚರನೆಯಾಗಿ 
ಪೋಗದೆ ಮತ್ತಂದಿನ್ನ ತೆಆದೆ ನಯನಗೋಚರನೆನಿಪ್ಪುದಂ ಪೇಟ ಪುಣ್ಮತರವಾಸರಮಂ 
ಚಂದ್ರವು. ೫-೧೬). ಸುಜನವತ್ಸಳ: ಸುಜನವತ್ಸಳನೆಲ್ಲಿಯುಮಾತನೆಂದು ಕೈವಾರದೆ 
ಬಣ್ಣಿಕುಂ ವಿಬುಧಮಂಡಳಿ ಪಂಡಿತ ನಾಗವರ್ಮನಂ (ವಸ್ತುಕೋ. ೧೧೭-೩೬). (ಸಂ. 

ಸುಜನವತ್ಸಳ "ಸುಜನವತ್ಸಲ' ನೋ. 

ಸುಜಾಣ (ನಾ). ಬುದ್ದಿವಂತ; ಚತುರ: ಸಕಳದೊಳು ನಡೆಯದ ಸುಜಾಣನು 
ಸಕಳವಳಿಯಲು ಸಕಳದೊಳು ತಾನಳಿಯದಿಹ ನಿತ್ಮ (ಬಸಪು. ೫೧-೪೪); 
ಸುಜಾಣನೆಂಬುದು ಯತ್ನಸಿದ್ದ (ಮೋಹತ. ೨೫-೨೮). [ಸ್ಮು- * ಜಾಣ) 

ಸುಜಾಣೆ (ನಾ). ಬುದ್ಧಿವಂತೆ; ಚತುರೆ: ನರ್ತನದ ಸುಜಾಣೆಯರುಗಳ ಚಿತ್ತೈಸು 

.- ಪೂಬಾಣ ಪರಾಕೆಂದರೊಲಿದು (ಮೋಹಶ. ೧೬-೧೦); ಬಾಯ್ಗಳಂ ಬಿಡುವ ಬಿಡು 
ಗಂಗಳ ಸುಜಾಣೆಯರ್‌ ಸಲೆ ದಶಾವಸ್ಥೆಯೊಳ್‌ ಕಣ್ಣೆಸೆದರು (ಚಿಬಪು. ೧೯-೩೧). 

[ಸ್ಮು - + ಜಾಣೆ] 

ಶ್ರೇಷ್ಠವಾದ ಕುಲದಲ್ಲಿ ಹುಟ್ಟಿದ: ಸುಜಾತ ಕವಿತಾ 


ದೈತ್ಮಕುಂಜರಂ (ಉದ್ದಟ. ೪-೯೪); 


೯-೧೦೦); 


ಸುಜನತ್ವ (ನಾ). ೧. ೫ 
ಸಾದಕ್ಕು' (ಶಬ್ದಮಂ. ೧೦೦). ೨ 


ಕಾಂತ 


ಸುಜಾತ (ಗು). ೧. 


ಸುಟಿವಂತ 


|. ವಿಚಕ್ಷಣಜನರ್‌ ನಿಜಾಗಮದೆ ಪುಟ್ಟುವರ್‌ 

| ೨. ಚೆನ್ನಾಗಿ ಅರಳಿದ: ಅಭಿನವ ಸುಜಾತ ಪಾರಿಜಾತ ಸುಮನಶ್ಶೇಖರಂ 

| [ಸಂ.1 

ಸುಜಾತಿ (ನಾ). ೧. ಒಳ್ಳೆಯ ವರ್ಗ; ಉತ್ತಮದರ್ಜೆ: ಸುಜಾತಿಯಪ್ಪ 
ಮಾಣಿಕ್ಕಮೆಂತುಂ ಕಿರ್ಚಿನೊಳಗಿರ್ದುಂ ಬೆಳಗುವಂತೆ (ಬೀವಸಂ. ೧-೪೬ ಮ. ೨. [ವೀಶೈ] 
ಭಕ್ತರ ಪಂಗಡ: ಲಿಂಗಬಾಹ್ಮಂಗೆ ಲಿಂಗಬಾಹ್ಮನಾಗಬೇಕಲ್ಲದೆ ಸುಜಾತಿಯ ಬೆರಸಿ 
ದುದುಂಟೆ (ಮೋಳಿಮು. ೧೬೬-೬೨೨). (ಸಂ.) 

ಸುಜ್ಜಲು, ಚುಚುಲು, ಚುಜ್ಜಲು, ಚುಜ್ಜುಲು, ಸುಜ್ಜಿಲ್‌, ಸುಜ್ಜುಲು (ನಾ). 
(ಸೊಪ್ಪನ್ನು ಒಣಗಿಸಿ ಪುಡಿಮಾಡಿ ಸೀಗೆಪುಡಿಯೊಂದಿಗೆ ಉಪಯೋಗಿಸುವ) 
ಒಂದು ಬಗೆಯ ಸಸ್ಕ; ಚಿಗರೆ: ಜಾಲ ಸುಜ್ಜ(ನಾಕಾಂ. ಜ್ಹು]ಲು ಮತ್ತಿ ಕಡವ ಹಾಲೆ 
ಹಾದರಿ ಬನ್ನಿ ಮೊದಲಾದ ತರುಗಳ ಜಾಲದಿಂದೆಸೆದುದಾ ವಿಪಿನ (ರಾಮನಿ. ೧೫-೫೯); 

| ದೇವದಾರೆ ಚಕ್ಕೆ . . . ಸುಜ್ಜಲಬೀಜ, ಹಸುರುಹಾವು - ಇವು ಪ್ರತ್ಕೇಕ ಗ ೧ ತೂಕವಂ 

| 

| 


(ಹಾಲಾಸ್ಕ. ೪-೩-೧೧). 


(ಶಾಂತಿಪು. ೭-೧೩ ವ). 


5 


ಕಲ್ಕವಂ ಮಾಡಿ ಹಾಕಿ (ಸಕವೈ. ೧೫೩). ಚುಚುಲು: (8. ಚುಜ್ಜಲು: ಈ ಕಲ್ಲಿಗೆ 
ನೈಯತ್ಮದಲ್ಲೂ ಚುಜ್ಜಲಕಟ್ಟೆ ಕೆಳಗೆ ನೆಟ್ಟ ಕಲ್ಲು ೧ (ಎಕ. 71%. ಮೈಸೂರು. 
೧೧೫-೩೬೦;1674); ಕಗ್ಗಲ್ಲ ಕಣಿವೇಲಿ ಚುಜ್ಜಲ ಬೋರೇಲಿ ಕದ್ದು ಬತ್ತೀನಿ ನಿನಗಾಗಿ 
(ಬೈಸರ್ವ. ೧೩೧). "ಚುಜ್ಜಲುಮರ' ಪರಾ. ಚುಜ್ಜುಲು: ಚುಜ್ಜುಲು ಗೇರು 
ದೇವದಾರು . . . ಮೊದಲಾದ ಗಗನವಂ ತುಡುಕುವ ವೃಕ್ಷಂಗಳ್‌ (ಸೌಗಂಧ. ೫೪-೭). 
ಸುಜ್ಜಿಲ್‌: ಸುಜ್ಜಿಲರಳಿ ಸಾಗಡೆಯುದಿಸಂಪಗೆ . . . ನೇಸಅವೆಳಗಿಗೆ ವೆಜ್ಜಗುಡದೆ 
ಬೆಳದಿರಲಾ ಬಿಂಜಂ ಭೀಕರತರಮಾಯ್ತು (ಜಯಕಾ. ೧೫-೨೪). ಸುಜ್ಜುಲು: ಹುಲುವೆ 
ಸುಜ್ಜುಲು ಹೊಂಗೆ ತಾರೆ ತವಸಿ ಕಗ್ಗಲಿ ... ಮರಗಳಲ್ಲಿಹವು (ಚಂಪ್ರಸಾಂ. ೯-೮೫). 

ಸುಜ್ಮಿಲ್‌ "ಸುಜ್ಜಲು' ನೋ. 

ಸುಜ್ಜುಲು "ಸುಜ್ಜಲು' ನೋ. 

ಸುಜ್ಜ (ಗು). ೧. ವಿವೇಕವನ್ನು ಹೊಂದಿದ; ಜ್ಞಾನಿಯಾದ. (ನಾ). ೨. ಜ್ಞಾನಿ; 
ಪ್ರಾಜ್ಞ; ವಿವೇಕಿ: ಆತನು ಅತ್ಯಂತ ಸುಜ್ಜನಾಗಿದ್ದು, ಶುಕ್ರಾಚಾರ್ಯನಂತೆ ಅತ್ಮಂತ 
ಹಿತೈಷಿಯಾಗಿದ್ದ (ತುಳಿಸೀ. ೪೩). [ಸಂ.] 

ಸುಜ್ಞಾನ (ನಾ). ಉತ್ತಮವಾದ ತಿಳಿವಳಿಕೆ; ವಿಶೇಷವಾದ ಜ್ಞಾನ: ಜ್ಞಾನ 
ಎಚ್ಣಾನ ಸುಜ್ಞಾನ ಮಹಾಜ್ಞಾನ ಅಪರಜ್ಞಾನ ಇಂತೀ ಪಂಚಜ್ಞಾನವ ದಹ್ಮಮಾಡಿ 
ಬ್ರಹ್ಮಲಿಖಿತವ ತೊಡೆವಂತೆ ಧರಿಸುವದೆ ತ್ರಿಪುಂಡ್ರ (ಮೋಳಿಮು. ೧೫೪-೫೮೧); ಕಾಮತಂತ್ರ 
ಎಜ್ಞಾನಮಂ ಸುಜ್ಞಾನಂ ಮಾಡಿಯುಂ . . . ಕಾಲಮಂ ಸಲಿಸುತ್ತುಮಿರೆಯಿರೆ 
(ಚಂದ್ರಪು. ೨-೧೭); ತುರಗವಿತಾನವಿಲ್ಲದ ಮೋಹರಂ ಸುಜ್ಞಾನವಿಲ್ಲದ ಯೋಗಿ 
ಸೂನೃತವಿಲ್ಲದಾಲಾಪ (ಬಸಪು. ೩೭-೩೧). ಸಂ.) 

ಸುಜ್ಞಾನದ (ನಾ). ವಿವೇಕವನ್ನು ನೀಡುವವನು: ಸುಜ್ಞಾನದನಂ ಲಕ್ಷಿಪೆನೀ 
ಕೃತಿಯ ಮೊತ್ತಮೊದಲೊಳೆ ನಯದಿಂ (ಹಾಲಾಸ್ಕ. ೧-೧-೯). [ಸಂ.] 

ಸುಜ್ಞಾನಿ (ನಾ). ವಿಶೇಷವಾದ ಅರಿವುಳ್ಳವನು: ಇರ್ಪನುರು ಸಂಸಾರ 
ಮಾಯಾದರ್ಪ ವಿದಳನಮೂರ್ತಿ ಚರಲಿಂಗಾರ್ಪಿತಾರ್ಥಪ್ರಾಣವಪುರಭಿಮಾನಿ ಸುಜ್ಞಾನಿ 
(ಬಸಪು. ೩೧-೧). ಸಂ. ಸುಜ್ಞಾನಿನ್‌] 

ಸುಟಿ "ಸೂಟೈಿ' ನೋ. 

ಸುಟಿಕರ (ನಾ). ಚತುರನಾದವನು; ನಿಪುಣ: ಸುಟಿ! ಪಾಳಾಂ. ಶುಟಿ, ಶೂಟಿ, ಶುರಿ, 
ಶುಧಿ]ಕರನಂಬು ಗುಜೌಯನಂಟುವ ತೆಜದಿ ದೃಷ್ಟಿ ಮುಟ್ಟಿಸು ಲಿಂಗದೊಳ್‌ ಕುಮಾರ 
(ಷತಿಲ. ೫-೫೬). [ಸುಟಿ (ಆಂ ಸೂಟಿ) + ಕರ, (<- ಕಾರ, )] 

ಸುಟಿಯಳಿ (ಕ್ರಿ). ಕಾಂತಿಯನ್ನು ಕಳೆದುಕೊಳ್ಳು; ಬಾಡು; ಮುದುಡು: 
ಉರೆ ಸುಟಿಯಳಿದ ಕುಮುದಗಳ ನಲಿಸುತ್ತೆ (ಪರಶು. ೫-೩). 

(ಸುಟಿ (ಆ ಸೂಟಿ) 4 ಅಳಿ (ಆ ಅಬ್‌,)) 1 

ಸುಟಿವಂತ (ನಾ). ಚತುರ; ಕುಶಲನಾದವನು: ಸುಟಿವಂತ ಮೃದು ನಿನ್ನ 

ಕರ್ಮಗಳವು ಭೋಗ ಮಠದೊಳೊಯ್ಕನೆ ತೊಲಗುವುವು (ಭರಚ. 7೪-೯೪). 
[ಸುಟಿ (ಆ ಸೂಟಿ) 4 -ವಂತ) 


15 


2s 


45 


ಸುಟಿವೆಜು 


ಸುಟಿವೆಟು (ಕ್ರಿ). ವೇಗವಾಗು; ರಭಸವನ್ನು ಹೊಂದು; ಚುರುಕಾಗು: ಸುಟಿ 
ವೆತ್ತು ಮುಗಿಲಗಲದಿ ಪರಿವಾಕಾಶತಟಿನಿಯ ಬುದ್ದುದದಂತೆ ಪಟುವಾಗಿ ನಿಖಿಲನಕ್ಟತ್ರ 
ಸಂದೋಹ ಸಂಘಟಿಸಿತು ಕೇಳಾಯತಾಕ್ಲಿ (ಮೋಹತ. ೧೫-೫). 

[ಸುಟಿ (ಆ ಸೂಟಿ) * ಪೆಜು) 

ಸುಟು (ಕ್ರಿ). ಕಟ್ಟು; ಅಳವಡಿಸು; ಜೋಡಿಸು(?): ಪೋತಬಮ್ಮ xxx 
ಯತನಂಗಳಿನ್‌ ಮಾಲೆಯಾ ಸುಟುವಾ ಬ(ಡಿ]ಗ ಮೊದಲಾಗಿಟ್ಟು ದೇವಣ್ಣ ೫% 
ಲೆಯವಮ್‌ ಮೊದಲಾಗಿ[ಬ್ಹು) ನಿಜೌಸಿ (ಸೌಇಇ. x1, ೧೩-೭; 869). [ಆ ಸೂಡು,] 

ಸುಟ್ಟ 'ಸುಡು' ಪರಾ. 

ಸುಟ್ಟ (ನಾ). ಮೇಲೋಗರ; ವೃಂಜನಪದಾರ್ಥ: "“ಸುಟ್ಟಂ - ಮೇಲೋಗರಂ'' 
(ಕಾಶಕ್ಯ ೨೫೬). ([€ ಸುಡು] 

ಸುಟ್ಟರಗಾಳಿ "ಸುಟ್ಟುರೆಗಾಳಿ' ನೋ. 

ಸುಟ್ಟರೆ "ಸುಟ್ಟುರೆ' ನೋ. 

ಸುಟ್ಟಿ "ಸಿಟ್ಟಿ' ನೋ. 

ಸುಟ್ಟಿ (ನಾ). [ಸಂಗೀತ] (7): ಗತಿಯೋಜೆ ಬಜಾವಣಿ ಠಾಯ ಸುಟ್ಟಿ 
ಕೋಮಳವಳಿ . , . ಸಂಗಳಿಸೆ ಸುಕಂಠೆ ಪಾಡಿ ಪುದಿದಳ್‌ ಮುದಮಂ ನರನಾಥ 
ಚಿತ್ತದೊಳ್‌ (ಕುಸುಮಾ. ೧-೩೭). "ಸುಶಿ' ಪರಾ. 1) 

ಸುಟ್ಟಿಸು, ಸೂಂಟಿಸು (ಕ್ರಿ). ೧. ಬೆರಳಿನಿಂದ ತೋರಿಸು, -ನಿರ್ದೇಶಿಸು: 
ಕುಸುಮಪುರದತ್ತ ಸುಟ್ಟಿಸಿ ತೋಟೌ (ಲೀಲಾವ. ೧೪-೧೩೯ ವ); ಅಂತಕ ಮನೋಜ... 
ಎಂದೊದವಿದತರ್ಕ್ಯರೆಂಬವರ್ಗೆ ಸುಟ್ಟಿಸಬಾರದು (ಪಂಪಾಶ. ೪೭); ಅಂತು ಸುಟ್ಟಿಸಿ ತೋಲುವ 
ಬೆರಲ್ಲುಡಿಯಿಂ ಮುಂದು ಬಣ್ಣಿಸುವ ನುಣ್ಣುಡಿಯಿಂ ಪಿಂದುಲೌಯೆ ಮುಂದುವರಿದು 
(೪ನಂಪು. ೫-೪೬ ವ). ೨. ಚಾಚು; ನೀಡು: ಸುಟ್ಟಿಪ ನುಣ್ಟೆರಲ್ಲೆ ನಿಮಿರ್ದೆಕಿಲನೀವ 
ತುಷಾರವಾರಿಯಿಂ. .. ನೆಟ್ಟಗೆ ಮಾಡುತೊರ್ಮೆಯೆ ನೃಪಂಗೆನಸುಂ ಶಿಶಿರೋಪಚಾರಮಂ 
(ಕುಸುಮಾ. ೧೦-೩೩). ಸೂಂಟಿಸು: ೧. ಧನುಜಂಗಂಜಿ ಭಿಲ್ಲನು ವನದ ಕಡೆಯೊಳು ನಿಂದು 
ಸೂಂಟಿಸಿ ವಿನುತ ಸುಕೃತಿಗೆ ತೋಜೌದಂ ಗಡ ದೂರಪಥದಿಂದ (ಫಣಿಚ. ೩-೨೫). 

(ಸುಟ್ಟು + -ಇಸ್ಬು) 

ಸುಟ್ಟು, (ಕ್ರಿ). ಬೆರಳಿನಿಂದ ತೋರಿಸು, ನಿರ್ದೇಶಿಸು: ""ಸುಟ್ಟು- 
ಅಂಗುಲಿದರ್ಶನೇ (ಬೆರಳಿನಿಂದ ತೋರಿಸು)'' (ಶಮಧಾ); ಇಂತಳವುಮವನ ದೋರ್ವಳಮು 
ಮನರಸನಲ್‌ಯಂ ನೀಮೇಕಟ್‌ಯಿರೆ ಪೇಟ್‌ಮೆಂದು ಕೆಲದೊಳಿರ್ದವರಂ ಸುಟ್ಟಿ 
ನುಡಿದೊಡೆ (ಬಂಹರಿ. ೬-೩೪ ವ); ಸುಟ್ಟಿದುದೆ ತೋಲ ತಾಣದ ಕಟ್ಟಳೆಯಂ 
ಮಾಡಲಿಂದ್ರನಾಣತಿಯಿನಿರಲ್ಪಟ್ಟರ್‌ ದಿಕ್ಟತಿಗಳ್‌ ಸಮಕಟ್ಟುಗಳಿಂ ಕೂಡಿ ಜಿನನ 
ಸವನೋತ್ಸವದೊಳ್‌ (ಶಬ್ದಾನು. ೪೪೩ ಪ್ರಯೋ); (ಆಕಾಶದ ಕಡೆಗೆ ಸುಟ್ಟಿ) 
ಮೇಲೊಬ್ಬನಿಹನಾತನೊಳಗೆ ಹೊರಗೆಲ್ಲವಂ ನೋಡುತಿಹನವನಿಗಿದನೊಪ್ಪಿಸಿಹೆ ! 
(ಹೆಬ್ಬೆರ. ೩೪-೧೬). 

ಸುಟ್ಟದೋರ್ಕೆ - ಬೆರಳನ್ನು ತೋರುವುದರ ಮೂಲಕ ಸೂಚಿಸುವಿಕೆ: 

ಬೀಸಾಟಮನೆ ಸುಟ್ಟಿದೋರೈಗೆ ಗೆತ್ತು ನಾಮ್‌ ಬಂದೆವಿಲ್ಲಿಗೆ ಮಹೇಂದ್ರಾಚಲಕೆ! 
(ಶ್ರೀರಾಮಾ. ೩೭೩-೩೦೮)- ಸುಟ್ಟಿದೋಲು, ಸುಟ್ಟಿತೋರು, ಸುಟ್ಟಿತೋಖು, ಸುಟ್ಟಿದೋರು 
= ಬೆರಳಿನಿಂದ ತೋರಿಸು: ತರಳತರತಾರಹಾರೋತ್ಕರರಚನೆಗೆ ಸುಟ್ಟಿದೋಲ್‌ 
ನೀರೇರುಹಬಂದಧುರಗಂದಿ ರಮುಣನಿಂದಂ ಸುರಹೊನ್ನೆಯ ನನೆಯನೆಸೆಯೆ 
ಕೊಯ್ಸಿದಳೊರ್ವಳ್‌ (ಪಷ್ಪಪು. ೮-೮೪); ಈತಂಗಸಾಧ್ಯಮಾವುದುಮಿಲ್ಲೆನುತ್ತು 
ಮಾತಂಗಳೊಡಗೊಂಡು ಪೋಗಿ ಬಳಾಕಗಿರಿಯ ಬಹಳ ಗುಹೆಯಂ ಸುಟ್ಟಿದೋಜುವುದುಂ 
(ಮಹಾನೇ. ೭-೧೦೨ ವ); ಕೆಳಗೆ ಕಾಣಿಸುವ ಊರನ್ನು ನೋಡಿ ತನ್ನ ಹಿಂದಣ ತಾಣಗಳಲ್ಲಿ 
ಒಂದೊಂದನ್ನು ಸುಟ್ಟಿ ತೋರುವಳು (ಸವತಿ. ೨೮೧); ನಾರಾಯಣಂ ಬಲದೇವಂಗೆ 
ಸುಟ್ಟಿತೋಟ್‌ ಭೀಮಾರ್ಜುನರ್ಕಳಿವರಮೋಘಮಪ್ಪರೆಂದವರ ಸಾಹಸಕ್ಕೆ ಮೆಚ್ಚಿ 
ಸಂತಸಂಬಟ್ಟಿರ್ದಾಗಳ್‌ (ಪಂಪಭಾ. ೩-೭೧ ವ); ಲತಾಗಾರದ ಪುಟ್‌ಲೆಡೆಯಂ ಸೀತಾ 
ರಮಣಿಗೆ ಸುಟ್ಟಿತೋಲ್‌ದಂ ರಘುವೀರಂ (ಪಂರಾಮಾ. ೧೫-೨೪); ನೆನೆಯಲ್ಪಾರದು 
ಸುಟ್ಟಿತೋಅಲರಿದಾರ್ಗಂ ರಾಮಚಂದ್ರವ್ರತೀಂದ್ರನ ದುರ್ವಾರನಿಘೋರವೀರತಪಂ 


- 
ಲಿ 


ಜ್ರ 


ಬ 


ಕ್ರ 


30 


40 


೮೫೯೧ 


ಸುಟ್ಟುರೆ 


(ಅನಂಪು. ೧-೨೩); ಸುಟ್ಟಿದೋರಿದಳು ಪೀಂಚಲು (ಮಲೆವು. ೭೫೫೫). 
(ದೇ. ॥ ತಮಿ. ಚುಟ್ಟು; ಮಲ. ಚೂಂಡು; ತುಳು. ತೂಂಡು; ಕುಇ. ಸೂಟ; 
ಕುವಿ. ಹೂತಲಿ| 


ಸುಟ್ಟು 'ಸುಡು' ಪರಾ. 
ಸುಟ್ಟುಂದೋಖು, ಸುಟ್ಟುದೋಯು (ಕ್ರಿ). ವ ಸುಟ್ಟಿಸು ೧: ನಿಟ್ಟಿಪರೆವೆ ಸೀವಂದದಿ 


ತನ್ನಂ ಸುಟ್ಟುಂದೋಜುವ ಬೆರಲುಡಿವಂದದೆ . . . ಎಚ್ಚ ಮಹಾಫಣಿನಾರಾಚಂ 
(ಜಯಕಾ. ೭-೩೮). ಸುಟ್ಟುದೋಖು: ಸುಟ್ಟುದೋಜ್‌ದ (ಪಾತಾಂ. ತೋಣಟ್‌ದ) 
ಬೆರಳುರಿವುದಾ ದೆಸೆಯತ್ತ ಮೆಟ್ಟಿದ ಕಾಲ್ಮುರುಟುವುದು (ಶ್ರೀಪಾಲ. ೧೧-೫೮). 

[ಸುಟ್ಟು 4 ತೋಟು) 


ಸುಟ್ಟುಂಬೆ (ನಾ). ೧. ತೋರುಬೆರಳು; ತರ್ಜನಿ: ಕಿಟುಕುಣಿಕೆಯ 


ಬೆರಲಿಂದೆಡೆವಣೌಯದೆ ಸುಟ್ಟುಂಬೆವರೆಗಮೆಯ್ದಿದ ಬರೆಯಿಂ ನೆ ನೂಜುವರ್ಷಂ 
(ಲೋಕೋಪ. ೧೧-೧೬); ಸುಟ್ಟುಂಬೆಯಂ ತೋಟ್‌ ನುಡಿಯುತ್ತುಮಿರ್ದ ಶ್ರೀದೇವಿಯ 
ಮಾತಂ ಕೇಳ್ದು (ಬಾಧಪು ೬-೪೩ ವ); ಕವಿ ಸುಟ್ಟುಂಬೆಯಿಂದೆ ಸತ್ಯಮಂ ತೋರ್ಪನ್‌ 
(ಸಂಸಪ. ೪೦-೫). ೨. ಬೆರಳು; ಅಂಗುಲಿ: ಕೊರಲೊಳ್ಳೊಗಯಿಪ ಹಾರಮನೆರಡುಂ 
ಸುಟ್ಟುಂಬೆಯಿಂದವಡಿಗಡಿಗಾಗಳ್‌ ತಿರುಪುತ್ತಂ . . . ಎಸೆದಳ್‌ (ಕಾದಂಉ. ೧೩೨). 
೩. ನಡುವಣ ಬೆರಳು; ಮಧ್ಯಮೆ: ಕನಿಷ್ಠಿಕೆ ಸಮಂತು ಮುಟ್ಟದಿರೆ ಪೃಥ್ವಿಯಂ 
ಅಂಡೆ ಮತ್ತನಾಮಿಕೆಯದುದ್ದಮಾಗೆ ಮಜುವಾಟ್ರೆ ಸುಟ್ಟುಂಬೆಯೊಂದೆ ನೀಬ್ದು ನಿಲೆ ಕಡ್ಲೆ 
(ಲೋಕೋಪ. ೧೧-೫೧). 

ಸುಟ್ಟುಂಬೆಯ ನೆಟಲ್‌ ಎ (ಆಲಂ) ಮಾರ್ಗದರ್ಶನದ ಆಶ್ರಯ: ದಮಿತಾರಿಗೆ 
ಪುಟ್ಟಿ ಸುಟ್ಟುಂಬೆಯ ನೆಟಲೊಳ್ಳಂದು ಮುಗುಳಿನೊಳ್‌ ಪೂಲ್ಲುಂ ಭ್ರೂಲತಾಪ್ರತಾನದೊಳ್‌ 
ಕಟ್ಟುಂ ಕಿಬ್ಬಟ್ಟುಮಿರ್ಪದುಚಿತಮಲ್ತು (ಶಾಂತಿಪು. ೪-6೨ ವ). ಸುಟ್ಟುಂಬೆಯ ಬೆರಲ್‌ ಎ 
ಸುಟ್ಟುಂಬೆ ೧: ಸುಟ್ಟುಂಬೆಯ ಬೆರಲಗ್ರದೊಳಿಟ್ಟಾ ತ್ರಿಕಟುಕಮನೊರಸೆ ಕಿಜು 
ನಾಲಗೆಯಂ ಮೆಟ್ಟಲ್ಲವಮತಿ(?)ವಿಷಂ ಬಿಟ್ಟಡಗುಗು೦ (ಖಮದ. ೧೬-೬೨). 

[ಆ ಸುಟ್ಟುಂಬೆರಲ್‌?। 


ಸುಟ್ಟುಂಬೆಕ್ಕು (ನಾ). ಮುಟ್ಟಿದರೆ ಎಲೆಗಳನ್ನು ಮುರುಟಿಕೊಳ್ಳುವ ಒಂದು 


ಬಗೆಯ ಸಸ; ಮುಟ್ಟಿದರೆ ಮುನಿ: ""ನಮಸ್ಕಾರಿ, ಗಂಡಕಾರಿ, ಖದಿರ . . . 
ಎಂದೊಡೆ ಮುಟ್ಟಿದರೆ ಮುರುಟುಹ ಸುಟ್ಟುಂಬೆಕ್ಕೆಂದೂ ಎಂಬರು'' 
(ನಾಚರಾ. ಕಿ). [ಸುಟ್ಟು (ಆ ಸುರುಂಟು) + ?) 


ಸುಟ್ಟುಂಬೆಬೆರಲು (ನಾ). ಎ ಸುಟ್ಟುಂಬೆ ೧: ತೂಗುವ ತಲೆ ತುಜುಗೆವೆಯಲುಗದ 


ನೋಟ ಮೂಗಿಟ್ಟು ಸುಟ್ಟುಂಬೆಬೆರಲು ಭೂಗಧಿಪನ ಕೊಂಡಾಡುವ ನುಡಿಯಿಂ ರಾಗಿಸಿತಾ 
ಮೃತಜೀವಿ (ಶ್ರೀಪಾಲ. 6-೭೫). (ಸುಟ್ಟುಂಬೆ 3- ಬೆರಲು (< ಬೆರಲ್‌)) 


ಸುಟ್ಟುಂಬೆರಲ್‌, ಸುಟ್ಟುಬೆರಳು, ಸುಟ್ಟುವೆರಲ್‌ (ನಾ).ಎ ಸುಟ್ಟುಂಬೆ ೧: 


ಕುರುಳ ಸುರ್ಬಿಂ ಪುರ್ಬಿಂಗಿಟಿವ ಬೆಮರ ಬಿರಿವೊನಲಂ ಸುಟ್ಟುಂಬೆರಲಿಂ ತೊಡೆ 
ದೀಡಾಡುತ್ತುಂ (ಲೀಲಾವ. ೬-೧೭ವ);ಪುಸಿಯೆ ನೆಲ್‌ಸುಡುಗು ಸುಟ್ಟುಂಬೆರಲ್‌ ಸುಡದಿರಲ್‌ 
ನಂಬಿ ಸಿದ್ದಮಲ್ಲೇಶ್ವರನನು (ಸಿದ್ಧರಾ. ೭-೧೬). ಸುಟ್ಟುಬೆರಳು: ನೋವೆಂದರೆ "ಇತ್ತಿಲ್ಲ 
ಇತ್ತ' ಎಂದು ಹಾದೀ ತೋರಿಸುವ ಸುಟ್ಟುಬೆರಳು (ಎಚಾಮಂ. ೬೫); 
(ಸುಟ್ಟುಬೆರಳಿಗೆ ಅವರನ್ನು ಗುರಿಮಾಡಿ) ನೋಡಿದಿರಾ (ಹೊಸಯಾ. ೧೦). ಸುಟ್ಟುವೆರಲ್‌; 
ಅರಸಿಗಂದು ರಕ್ಕಸಪಕ್ಕಿಗಳ ಪೊಣರ್ಕೆಯ ವಿಪಿನಮಂ ತೋಟ್‌ ಸುಟ್ಟುವೆರಲಿಂ 
(ಶ್ರೀರಾಮಾ. ೩-೩೯). (ಸುಟ್ಟು + ಬೆರಲ್‌| 


ಸುಟ್ಟುಂಬೆಸಕಾಅ (ನಾ). (ಬೆರಳಿನಿಂದ) ನಿರ್ದೇಶಿಸಿದುದನ್ನು 


ನೆರವೇರಿಸುವವನು (?): ಸಸಿಯ ಬೆಸದಿನಸಿಯೇಖಿಂಗೆ ಬಂದ ಸುಟ್ಟುಂಬೆಸಕಾಆ 
ನಂತಸಿದನೆ ಸುಸಿರದಿಂ ಪೊಕ್ಕು ದೇವಕುಲಂಗಳಾದಲೆಯೊಳೊತ್ತುಂಗೊಂಡಿರ್ದ 
ಕಟ್ರಲೆಗೆ ಮಿಟ್ರುವಾಗಿಯುಂ (ಚಂದ್ರಪು. ೮-೪೩ ವು. (ಸುಟ್ಟು 3- ಬೆಸ್ಕ ೬ - ಕಾಟ] 


ಸುಟ್ಟುದೋಜು "ಸುಟ್ಟುಂದೋಜು' ನೋ. 


45| ಸುಟ್ಟುಬೆರಳು "ಸುಟ್ಟುಂಬೆರಲ್‌' ನೋ. 


ಸುಟ್ಟುರೆ, ಸುಂಟರ, ಸುಂಟುರೆ, ಸುಟ್ಟರೆ (ನಾ). ವರ್ತುಲಾಕಾರವಾಗಿ ಸುತ್ತಿ 


ಸುಟ್ಟುರೆಗಾಳಿ 


ಸುತ್ತಿ ರಭಸವಾಗಿ ಬೀಸುವ ಗಾಳಿ; ಚಕ್ರಗಾಳಿ; ಆವರ್ತಮಾರುತ: ಅಟ್ಟೆ 
ಗಳಿಂದಂಬರಂಬರಂ ನೆಗೆದು ಪಾಜುವ ನೆತ್ತರ ಸುಟ್ಟುರೆಗಳಿಂದಂ (ಪಂಪಭಾ. ೧೦-೭೦ ವ); 
ಆನುಂ ತೊಡೆಯೆಡೆಯೊಳಿರ್ದೊಡನಂದು ಸುಟ್ಟುರೆಯ ತಜಗೆಲೆಯಂತೆ ತಿಜ್ಜನೆ ತಿರುಗಿ 
ಬೀಳ್ವಲ್ಲಿ (ಕಾದಂಪೂ. ೧೮೫); ಪವನಂ ಸುಟ್ಟುರೆಯಾಗಿ ಸುತ್ತಿ ಶಿಶುವಂ ಕಾದಿರ್ಪುದುಂ 
(ನೇಮಿಪು. ೩-೫೯); ಗಾಳಿ ಸುಲ್‌ದು ಸುಟ್ಟುರೆಗಳೊಗೆವೊಡಂ (ಅಟ್ಟಮ. ೨-೧). 
ಸುಂಟರ: ಸುಂಟರ. ಮೂಲದಲ್ಲಿ ಶುಬ್‌. ತರ್‌, ಸುಟ್ಟರ, ಟದ ದ್ವಿತ್ವದ 
ಸಂದರ್ಭದಲ್ಲಿ ಕೆಲವು ವೇಳೆ ಬರುವಂತೆ (ಎಟ್ಟು ಎಣ್‌ಟು) ಅನುನಾಸಿಕ ಬಂದು 
ಸುಣ್‌ಟರ ಆಗಿದೆ (ನಮ್ಮನು. ೧೦೫). ಸು೦ಟುರೆ: ಆ ಕುವರನ ಪೂರ್ವಕೃತ ಪುಣ್ಯದೇವತೆ 
ಭೀಕರಮಪ್ಪ ಸುಂಟುರೆಯ ಆಕಾರದಿಂದ ಬಳಸಿ ರಕ್ಷಿಸುತಿರ್ದುದಾ ಕುಣಪಾಲಯದೊಳಗೆ 
(ನೇಮಿಸಂ. ೬-೩೯); ಸುಂಟುರೆಯಂತಿರೆ ಸುತ್ತಿ ಪತ್ತಿ ನಾಗಾಂತಕನಂತೆ ಪಾಲಿದುದು 
ತುಂಗತುರಂಗಮಿಳಾಧಿನಾಥನಾ (ರಾಜಶೇ ೧೩-೭೮); ಒಮ್ಮೆ ಸುಂಟುರೆಯಾಗಿ ಸುಳಿಸುಳಿದು 
ಜೀವಗಳ ದೂಳಿಕಣಗಳ ಹಾಗೆ ತೂರಾಡಿ . . . ಮೆರೆವೆ ಲೋಕೈಕವೀರ ! (ಬಾಸಿಗ. 
೨೬-೧೨). ಸುಟ್ಟರೆ: ಉದಯಾದ್ರಿಶಿಖರದೊಳೂದುವ ಸುಟ್ಟರೆ ಕೆದಲ್‌ದ ಕುಂಕುಮರಜವೋ 
. ಮೇಣ್‌ ತಾನಿದು ಶಶಿಯರುಣೋದಯವೋ (ನಾಗಕು. ೩೧-೫೦). 
[ದೇ. ॥ ತಮಿ. ಚುಬಜ್ಮು; ಮಲ. ಚುಬಲು] 

ಸುಟ್ಟುರೆಗಾಳಿ, ಸುಂಟರಗಾಳಿ, ಸುಂಟರುಗಾಳಿ, ಸುಂಟುರುಗಾಳಿ, ಸುಟ್ಟರಗಾಳಿ 
(ನಾ). ಸುಟ್ಟುರೆ : ಸುಟ್ಟುರೆಗಾಳಿಯೊಳ್‌ ಸುಲಟ್‌ಗೊಂಡು ತಣಗೆಲೆಗಳ್‌ 
ಪಾಜುವಂತೆ (ಗದಾಯು. ೮-೨೦ ವ); ಗಾಳಿಯೆಲ್ಲಂ ಸುಟ್ಟುರೆಗಾಳಿಯೆ ಗಿಡುವೆಲ್ಲಂ 
ಮುಳ್ಳುಗಿಡುಗಳೆ (ಬಂಹರಿ. ೮-೧೩ ವ); ಬಾಳಾಂತು ಬಳಸಿ ಬಟ್ಟಗೆ ಬಂದು 
ಸುಟ್ಟುರೆಗಾಳಿಯಂತೊದಗಿ ಸುತ್ತುವರು (ಭರಚ. ೬೩-೫೧). ಸುಂಟರಗಾಳಿ: ಉರುವ 
ಸುಂಟರಗಾಳಿ ವಹಿಲದಿ ಕರಿಯ ಮೇಘವನಟ್ಟುವಂದದಿ (ಕಾಶಿರಾ. ೧೮-೧೧); 
ಸುಂಟರಗಾಳಿಯು ಖಾಸರೋಗಹರವಾಗಿ ದಾಹವನ್ನು ಅತಿಭೀತಿಯನ್ನೂ 
ಉಂಟುಮಾಡುವುದು (ಸಕವೈ. ೫೭); ಸುಂಟರಗಾಳಿಗೆ ಸಿಕ್ಕಿದ ತರಗೆಲೆಯಂತಾಯಿತು, 
ನನ್ನ ಮನಸ್ಸು (ಮಗಮಾಂ. ೭೮). ಸುಂಟರುಗಾಳಿ: ಬಿಡದೆ ಕಡಿದಾಡಿದರು ಸೇನಾಗಡಲು 
ರಕುತದ ಕಡಲನುಗುಳಿತು ಬಿಡದೆ ಸುಂಟರುಗಾಳಿ ವಿಲಯದ ಮಳೆಯ ಪಡೆದಂತೆ 
(ಕುವ್ಮಾಧೀ. ೪-೮); ರಾತ್ರಿ ಸುಂಟರುಗಾಳಿಯೆದ್ದಿತು (ಹಸುಹೊ. ೩೪೦). ಸುಂಟುರುಗಾಳಿ: 
ಗಗನದ ಮುಗಿಲ ಮೋಹರವ ಧಾಳಿಯಲಿಯಟ್‌ಯಟ್ಟಿ ಸುಂಟುರುಗಾಳಿಯುರವಣೆ 
ನಿಂದವೊಲು (ಕುವ್ಮಾದ್ರೋ. ೬-೬೦). ಸುಟ್ಟರಗಾಳಿ: ಸುಟ್ಟರಗಾಳಿ ಬಿಟ್ಟಾಗ ಅದರೊಳಗೆ 
ಕಸ, ಕಡ್ಡಿ, ಎಲೆ ಮುಂತಾದುವುಗಳು ಚಕ್ರಾಕಾರವಾಗಿ ತಿರುಗುತ್ತ ಮೇಲಕ್ಕೆ ಏರುವುದನ್ನು 
ಬಹು ಜನರು ನೋಡಿರಬಹುದು (ಮುಂಬ. ೫-೭). (ಸುಟ್ಟುರೆ * ಗಾಳಿ) 

ಸುಟ್ಟುರೆಮಸಗು (ಕ್ರಿ). ೧. ಸುಂಟರಗಾಳಿ ಹರಡು, - ಆವರಿಸು. ೨. (ಆಲಂ) 
ಸುಂಟರಗಾಳಿಯ ಹಾಗೆ ಧಾವಿಸು: ಮುಂದನಾರಯ್ಕದೆ ಪಿಂದಂ ಪಾರದೆ ಮುಂದೆ 
ನಿಂದ ನಿಜಸ್ಮಂದನಮನೇಟ್‌ ಸುಟ್ಟುರೆಮಸಗಿ ನಿಟ್ಟುರಿಗೊಂಡಂ (ಅನಂಪು. ೧೧-೭೨ ವ). 

[ಸುಟ್ಟುರೆ 4 ಮಸಗು] 

ಸುಟ್ಟುರೆವಿಡು (ಕ್ರಿ). ಸುಂಟರಗಾಳಿಯಾಗು: ಯಕ್ಷಕರ್ದಮದಗರುವ ಕಪ್ಪುರದ 
ಕಂಪು ಸುಟ್ಟುರೆವಿಡುತುಂ ಮಗಮಗಿಸೆ (ಸುಕುಮಾ. ೧೦-೧೨೪). ಓಸುಟ್ಟುರೆ * ಬಿಡು 

ಸುಟ್ಟುವೆರಲ್‌ "ಸುಟ್ಟುಂಬೆರಲ್‌' ನೋ. 

ಸುಠಿ (ನಾ). ೧. [ಸಂಗೀತ] (7): ಸುಠಿವೊಟ್ಟಜಿದಾಳವಾಳಂ ಪದಿರ್ಪೊಜೆ ಕೊಂಕು 
ಕಮ್ಮಣೆ ಪಸರಂ ಬೆಡಂಗುವಡೆಯೆ ಪಾಡುತ್ತಿರೆಯುಂ (ಶಾಂತೀಶ್ವ. ೧೬-೬೭ ವ). 
೨. (7): ಸ್ಫುಟವೆನಲ್ಕೆ ತಿಳಿವುತಿರಲು ಸುಠಿ ಸಲಕ್ಷ ತನ್ನ ತಾನೆ ನಟಿಸಿ ಮುಂದೆ 
ತೋರ್ಪುದೆಂದು (ವೃಷಗೀ. ೪). 'ಸುಟ್ಟೈ' ಪರಾ. (1) 

ಸುಡಗೆಣಸು (ನಾ). ಗೆಣಸಿನಲ್ಲಿ ಒಂದು ಬಗೆ: ಹಾಲಮಡ್ಡಿ, ಸುಡಗೆಣಸು, ಮಸ್ತಿ 

[ಸುಡ್ಕ 3 ಗೆಣಸು (< ಗೆಟಸು)| 

ಸುಡಾಬು (ನಾ). ಒಂದು ಬಗೆಯ ಸಸ್ಕ: ಸುರಹೊನ್ನೆ, ವಿನ್ನೇಕಾಯಿ, ಪುನ್ನಾಗ, 
ಸುಡಾಬು, ಹೂಹೊಮ್ಮೆ (ಮೈಔಗಿ ೧೬-೨೮೭). [| 

ಸುಡಾಳ, ಸುಢಾಳ (ನಾ). ೧. ಬಹಳ ಹೊಳಪು, - ಕಾಂತಿ: ಮುತ್ತಿನ ಬೈತಲೆಯ 


(ಮೈಔಗಿ ೫೧-೧೦೧೫). 


೮೫೯೨ 


25 


8 


ಸುಡು 


ಸುಡಾಳಮಾಲಿಕೆಯ ಕಟ್ಟಿದರು (ಮೋಹತ. ೨೩-೩೧). ೨. ಚೆಲುವು; ಅಂದ; ಸೊಬಗು: 
ಸುಡಾಳದಿಂಪು ನುಣ್ಣೊದವಿರೆ ಸದಮುಳವೀಣೆಯಂ ಪಡೆದು 
ಬಾಜಿಸುತಿರ್ದನನೇಕರೀತಿಯಿಂ (ದಶಕು. ೧೨-೫); ಬಾಳೆನ್ನ ಭಾಗ್ಯದ ನಿಧಿಯೆಂದೆನಿಪ 
ಸುಡಾಳ ಬಲ್ಮೊಲೆವೆತ್ತ ನೀಜ್‌ (ಮೋಹತ. ೧೧-೨). ಸುಢಾಳ: ೧. ಉದುರಿದವು 
ಧರಣಿಯಲಿ . . . ಖಂಡದ ಸುಡಾಳದ ಜಿಗಿಯ ಪೇಸಿಕೆನಿಕರ ನೂಜು 
(ಕುವ್ಕಾಆ. ೪-೪೨); ಸು[ಪಾಠಾಂ. ಚ।ಢಾಳದಲೊಲೆವ ಮಾಗಾಯಿಗಳ . .. ಮಾಯೆಗಿಕ್ಕಿದರು 
(ಪ್ರಭುಲೀ. ೩-೨೫). [ಸ್ಮು - * ಡಾಳ) 
ಸುಡಿಗೆ "ಸುಡುಗೆ' ನೋ. 
ಸುಡಿಸು (ಕ್ರಿ). ೧. ಸುಡುವಂತೆ ಮಾಡು; ದಗ್ವವಾಗುವಂತೆ ಮಾಡು: ಮುಂದೆ 
ಬಣ್ಣವ ಹಚ್ಚಿ ಹಿಂದೆ ಸುಣ್ಣವ ಸುಡಿಸಿ ಹೊಂದಿಕೆಯ ಮಾತನಾಡುವ ಮಾನವರ 
ಹೊಂದಿಕೆಯ ನೋಡು (ಕಾಲಸಂ. ೬೭-೧೦೭); ಕಿಡಿಗಣ್ಣನಿಂದಳಿದುಳಿದ ದೇಹವನಿನ್ನು 
ಸುಡಿಸದೆ ತಳರೆಂದ ನಗುತ (ಮೋಹತ. ೩೮-6೮). ೨. ಸುಟ್ಟುಹಾಕು; ದಹಿಸು: ಸುಡಿಸು 
ಕೈಲಾಸಮಂ ಕೆಡಿಸು ಹರಸಾಸಮಂ (ಚಿಬಪು. ೪೭-೨೨). 
ಸುಡಿಸಿಕೊಳ್‌, ಸುಡಿಸಿಕೊಳ್ಳು, ಸುಡಿಸಿಗೊಳ್ಳು ಎ ೧.(ಮೈಮೇಲೆ) ಬರೆ 
ಹಾಕಿಸಿಕೊಳ್ಳು: ಪುಣ್ಣುಡಿಸಿಕೊಳ್ವರಂತೆ ಮಿಡುಮಿಡುಮಿಡುಕುವರ್‌ ಬಡಿವೆತ್ತರಂತೆ 
ಸುಯ್ವರ್‌ (ಧರ್ಮಾಮೃ. ೩-೮೧); ಈ ಸ್ವಾಮಿಗೋಳ ಕೈಯಿಂದ ಮೈ ಸುಡಿಸಿಗೊಂಬೋ 
ಸಂಕಟ ನನಗ್ಕಾಕ? (ಸಮಜೀ. ೩೯೧). ೨. ದಗ್ನಮಾಡಿಸಿಕೊಳ್ಳು; ದಹನಗೊಳ್ಳು: 
ಉತ್ತ ಹೊಲ ಬಿತ್ತಿಸಿಕೊಂಡೀತು ಸತ್ತ ಹೆಣ ಸುಡಿಸಿಕೊಂಡೀತು (ಗಾದೆ). 
(ಸುಡು ೬ -ಇಸ್ಸು] 


ಸುಡು (ಕ್ರಿ). ಸುಟ್ಟ (ಭೂತಕೃ), ಸುಟ್ಟು (ಭೂತನ್ಮೂ) ೧. ಸುಟ್ಟುಹಾಕು; 


ದಗ್ವಗೊಳಿಸು: "“ಸುಡು-ದಾಹೇ'' (ಶಮಧಾ); ಪುಳ್ಳಿಗಳಂ ಕಡಿದೊಟ್ಟಿ ಕಿಚ್ಚನಿಕ್ಕಿ 
ಸುಟ್ಟು ಕಿಚ್ಚಿನ ಬಣ್ಣದಂತಾಗಿ ಸಿಲೆಯಂ ಮಾಡಿ (ವಡ್ಡಾರಾ. ೧೪-೧೧); ಕಾಯ್ದ ಬೆನ್ನೀರ್‌ 
ಮನೆ ಸುಡದು (ಪಂಪಭಾ. ೯-೩೮); ತೊಟೌಯೆಂದು ಸಾರೆ ಮಾಯದ ತೊಲ'ಗಳ್ಳಾ 
ಯ್ದೆಣ್ಣೆಯಾಗಿ ಪತ್ತಿ ಸುಡಲ್‌ (ಧರ್ಮಾಮೃ. ೩-೮೩); ಪರಮಗರುಡೋದ್ದಾರಮಣಿಯನು 
ಗರಳ ಸುಡುವುದೆ (ಕುವ್ಮಾದ್ರೋ. ೪-೮). ೨. ಉರಿಯಲ್ಲಿ ಬೇಯುವಂತೆ ಮಾಡು; 
ಬೆಂಕಿಯಲ್ಲಿ ಬೇಯಿಸು: ಕಟ್ಟಿಗೆಯಲ್ಲಿ ಚುಚ್ಚೆ ಸುಡುವ ಮಾಂಸ - ಶೂಲ್ಕ 
(ನಾಚಿರಾ.ಕಿ); ಸುಟ್ಟ ಬಾಡ ತಿಂದಾರು ಹೆಡಿಗೆ ಐನೂರ ಖಂಡಾವ ತಿಂದರು (ಕರಿಕ. ೬೭-೫); 
ಜವೆಗೋಧಿಯ ಕಾಳುಗಳಿಂದ ಸಹ ರೊಟ್ಟೇ ಮಾಡಿ, ತೋಡಿದ ಎರಡು ಕಲ್ಲುಗಳೊಳಗೆ 
ಹಾಕಿ, ಸುಡುತ್ತಾರೆ (ಮುಂಬಯು. ೩-೧೧೨). ೩. ತೀವ್ರವಾದ ಶಾಖವನ್ನು ನೀಡು; 
ಬೇಗೆಯನ್ನುಂಟುಮಾಡು; ದಹಿಸು: ನಡುವಗಲ ಬಿಸಿಲ್‌ ತನ್ನಂ ಸುಡೆ 
(ಕವಿರಾ. ೩-೧೧೫); ಮದನದವಾನಲಾರ್ಚಿ ತನುವಂ ಸುಡೆ (ಪಂಪಭಾ. ೫-೯); ರವಿಯುಂ 
ನಡುವಗಲೊಳ್ನಿಂದು ಕೆದಖೌದಂ ಕರತತಿಯಿಂ ಕಿಡಿಗಳನೆನೆ ಬಿಜುವಿಸಿಲುಂ ಸುಡುತಿರೆ 
(ಉದಂಪೂ. ೧೯೮); ಬೆಳದಿಂಗಳಿನ ಬಿುಸಾರ ಸುಡುವುದು ಕೈದು ಹಿಡಿದರೆ ಕಲಿಗಳೇ 
ದ್ವಿಜರು (ಕುವ್ಮಾದ್ರೋ. ೫-೩೮). ೪. ಬಹಳ ಶಾಖವನ್ನು ಹೊಂದು; ಕಾದು 
ಹೋಗು: ಸುಡುದುಪುವೆಲ್‌ದಿಹರೆ ಕೊಡನೆತ್ತಿ ಹೊಯ್ಕುವರೆ (ಸರ್ವಜ್ಞ. ೯೩೮); 
ಅವುಗಳ ಜಳದಿಂದ ಮೈ ಸುಡುವುದು (ಮುಂಬಯಿ. ೪-೬೦). ೫. ದಹಿಸಿಹೋಗು; 
ದಗ್ವವಾಗು: ಅಡುವಂತಾದಪುದೀಗಳೆನ್ನವಯವಂ ಕೂಡೆ ಕಣ್ಣಾಲಿಗಳುಡುವಂತಾದ 
ಪುದೇವೆನೆಯ್ದೆ ಹೃದಯಂ ಬೇವಂತುಟಾದಪ್ಪುದು (ಕಾದಂಪೂ. ೮೫೩); ಪುಯ್ಕಲಿಡೆ 
ಸುಡವೊತ್ತಿಸಿಯುಂ (ಧರ್ಮಾಮೃ. ೩-೭೩); ದಳ್ಳುರಿ ಸುತ್ತಿ ಸ್ಮರನ ಬಿಗಿದ ಬತ್ತಳಿಕೆ ಕರ್ವ, 
ಎಲ್ಲು ಸಹಿತೆ ಸುಟ್ಟುಗಿದುದು ಉರಿ ನಭಸ್ಮಳಕೆ (ಮೋಹತ. ೭-೩೯). ೬. (ಇಟ್ಟಿಗೆ, 
ಮಡಕೆ ಮುಂತಾದುವುಗಳನ್ನು ಬೆಂಕಿಯ ಶಾಖದಿಂದ) ಹದಗೊಳಿಸು, 
—ಒಣಗಿಸು: ಸುಣ್ಣಮುಮನಿಟ್ಟಗೆಯಂ ಸುಡುವಲ್ಲಿ ಸಾವ ಜೀವನಿಕರ 
ದೊಂದು ಹಿಂಸೆಯೊಳೆ ಪಾಪಮೆ ಮೊಕ್ಕಳಂ (ಸಮಪ. ೪-೧೨೭). ೩. ಸೇದು; 
ಧೂಮಪಾನಮಾಡು: ಹೆಡ್‌ಕ್ಲಾರ್ಕ್‌ ಹೊಗೆಬತ್ತಿ ಸುಡುತ್ತ ಕುಳಿತಿದ್ದ (ಬೆನ್ನುಹಿಂ. ೯). 
೮. (ಆಲಂ) (ಗುಂಡಿಟ್ಟು) ಕೊಲ್ಲು; ಸಾಯಿಸು: ನಾಳೆ ದೊಡ್ಡ ಮಿಕಾನೆ ಸುಟ್ಟು 
— ತಂದು ಕೊಡ್ತೀನಿ (ಮಗಮಾಂ. ೨೮) ೯. ನಾಶಮಾಡು; ನಿವಾರಿಸು; ನೀಗು: 


ಸುಡುಕ ೮೫೯೩ ಸುಡ್ಡಾಸುಡ್ಡಿ 


ಸುಡು ಸಂಸಾರಮನೊಲೆಯೊಳಗಿಡು ಸಂಸ್ಕೃತಿಸುಖಮಂ (ಧರ್ಮಾಮ್ಯ ೮-೪೮); ಭವಮಂ | | ಸುಡುಗೆ, ಸುಡಿಗೆ (ನಾ). ೧. ಸುಡುವಿಕೆ; ದಹನ ಮಾಡುವಿಕೆ: ಅವನು 
ಸುಟ್ಟೇಟ್‌ ಲೋಕಾಗ್ರಮಂ ಸ್ಥಿರನಾಗಿರ್ದ ರೆಸೈಕನೀಗೆ ಮುದಮಂ («ರಸರ. ೧-೧): ಕಾಮ | ಕುದುರೆಯನ್ನೇರಿ ಈ ಸುಡುಗೆಯನ್ನು ನೋಡುತ್ತಾ ಬೀದಿಗುಂಟ ಹೋಗುತ್ತಿರಲು 


ಕ್ರೋಧವ ಬಿಡಬೇಕು . . . ಹೇಮದಾಸೆಯ ಸುಡಬೇಕು (ಪುರಂದ. ೧-೧೮೪-೨). | (ಇಂಗ್ಲಂಡ. ೨೯). ಸುಡಿಗೆ: ೨. ದಗ್ನವಾಗುವಿಕೆ (2): ಸುಡಿಗೆಮಯ ಸುರಲೋಕ 
ಗಿಲಿ. ನಾಶವಾಗು; ಹಾಳಾಗು: (6. ೧೧. ದುಃಸ್ಥಿತಿಗೆ ಬರು: ಬಿಟ್ಟ ನನಗೆ! | ರಕ್ತದ ಕಡಲಮಯ ರಣರಂಗ (ನಿಭಾಗ. ೮-೧೩-೩೦). 
ಸುಟ್ಟ ಒಕ್ಕಲು (ಗಾದೆ). [6 ಸುಡುಗೆಯ ಸುಡು ಎ (7): ದಟ್ಟುಮಾಡುತ್ತೆನ್ನನೀ ಹುದುಹುಟ್ಟನಂ ಪೆತ್ತವಳು 
ಸುಟ್ಟ ಮೊಗ = (ಆಲಂ) (ಕೋಪ, ಜುಗುಪ್ಸೆ, ತಿರಸ್ಕಾರ ಮುಂತಾದುವನ್ನು | | ಸುಡುಗೆಯ ಸುಟ್ಟಳೆನುತಾ ಕೈಯೊಳೆ ಹೆಟ್ಟುವಳು ಟೊಮ್ಮೆಯನು (ಮದೇಪು. ೫-೩೭). 

ಸೂಚಿಸುವ) ಕೆಟ್ಟ ಮುಖ; ಹಾಳಾದ ಮುಖ: ಸುಟ್ಟಮೊಗದ ವೊಲೆ ಈ ನಿನ್ನ | | ಹುಡು 4 -ಗೆ) ' 
ಕೆಟ್ಟ ನಾಲಗೆಯುಮಯ್‌ ( ಬದ್ದಪ್ರ ೬-೯೬). ಸುಟ್ಟಿಕ್ಕು ಎ ನಾಶಪಡಿಸು; ಎ | ಸುಡುನೀರು (ನಾ). ಬಹಳ ಬಿಸಿಯಾಗಿರುವ ನೀರು; ಕುದಿಯುತ್ತಿರುವ 
ಸಕಲಪ್ರಾಣಿವ್ರಜಕ್ಕೀ ಜನನ ಮರಣವೆಂತೆಂಬ ದುರ್ವಾರದುಃಖಪ್ರಕರಂ ತಾಂ i | ನೀರು: ಅಭ್ಯ್ಮಂಜನದಲ್ಲಿ ಬಿಸಿನೀರನ್ನು ಉಪಯೋಗಿಸುವುದೇ ಇಲ್ಲ; ಎಲ್ಲ ಸುಡುನೀರೆ! 
ತಪ್ಪದಾನಿಂತಿದನನುಪಮನಂ ಶಂಭುವಂ . . . ಅನಘನಂ ಪೊರ್ದಿ ಸುಟ್ಟಿಕ್ಕಿ (ಮಲೆಚಿ. ೩೦). (ಸುಡು + ನೀರು («ಆ ನೀರ್‌)) 

ತ್ಮಕನಪ್ಪೆಂ (ಉದ್ಧಟ. ೧೧-೪೬). ಸುಟ್ಟು ಸುಣ್ಣವಾಗು ಎ ಹೆಚ್ಚಾಗಿ ಬಳಲು, - ಟೌ ಸುಡುನುಡಿ (ನಾ). (ಆಲಂ) ತೀಕ್ಷ್ಣವಾದ ಮಾತು; ಕಟುವಾದ ನುಡಿ: ಜನ್ಮ 
ಆಯಾಸಗೊಳ್ಳು : ಅವನು ನೌಕರಿಗಾಗಿ ಅಲೆದು ಅಲೆದು ಸುಟ್ಟು ಸುಣ್ಣವಾದ (ರೂಢಿ). | ದ್ವೇಷಿಯಂ ಜಡಿದಾರುಹತನು ಸುಡುನುಡಿಗಳಿಂ ನುಡಿಯಲ್‌ (ವಾಗೀರ. ದೇ. ೨೬೪-೯); 
ಸುಟ್ಟುಹೋಗು ನ. ದಗ್ಗೆವಾಗು; ದಹಿಸಿ ಹೋಗು: ಭಾಸ್ಕರನ ಮನೆ ಸುಟ್ಟು | ಛಾಂದಸ ಬಿಡುವೊಡಿನಿತು ಸುಡುನುಡಿಯೇಕೆ (ಅನಂಪು. ೮-೧೭ ವ). (ಸುಡು 4 ನುಡ್ಮಿ| 


ಹೋಯಿತು (ಬಸಪು. ೫೬-೩೪). ಸುಡುವತನ ಎ ದಗ್ಗಗೊಳಿಸುವ ಗುಣ; | ಸುಡುಬಾಡು (ನಾ). ಸುಟ್ಟ ಅಡಗು,-ಮಾಂಸ: ""ಸುಂಟಿಗೆಯೆಂದುಂ 
ದಹನಮಾಡುವ ಗುಣಧರ್ಮ: ಸೊಡರಿನ ಸುಡುವತನವನರಿಯದೆ ಬಂದು ಕಡುವ | ಕೊಟ್ಟಸಮೆಂದುಂ ಸುಡುಬಾಡು'' (ಕಶಸಾ. ೫೨-೧೨೪); ಸುಡುಬಾಡಂ ಸುಟ್ಟಾ 
ಪುಳುವಿನವೋಲ್‌ (ಕೈವಲ್ಯ. ೨-೭-೩). ಸುಡುಸುಣ್ಣಮಾಗು, ಸುಡುಸುಣ್ಣ: ವಾಗುವ ಅತಿಯಾಗಿ ಸುಂಟಗೆಯಂ ತಡೆಯದೆ ಮೆಲ್ಲು (ಜಯಕಾ. ೭-೨೫). (ಸುಡು + ಬಾಡ್ಕು! 
ಬಳಲು; ಆಯಾಸಗೊಳ್ಳು: ಸುಡುಸುಣ್ಣಮಾಗೀ ಮತ್ತೀ ಸುಡುಗಾಡೊಳು | | ಸುಡುಬಿಸಿಲು `ಸುಡುವಿಸಿಲ್‌' ನೋ. 
ಮಡಿದು ಹೋಹವಳ ಜೀವನನು ಹಡೆದ ಹರಣದೆಟ'ಯನ ಲೇಸ ಮಜೆದೀ ಕಡುಪಾಪಿಯ ಸುಡುಮಣ್ಣು (ನಾ). ಎಲೆ, ಕಸ, ಕಡ್ಡಿ ಮುಂತಾದುವುಗಳನ್ನು ಮಣ್ಣಿನೊಡನೆ 
ನಂಬಬಹುದೆ (ಸೇಮಿಸಂ. ೧೪-೫೯); ಒಡಲಾಜ್‌ ನವೆದು ಬಳಿಕ ಸತ್ತು ಸುಡುಸುಣ್ಣ | ಸೇರಿಸಿ ಸುಟ್ಟು ತಯಾರಿಸುವ ಗೊಬ್ಬರ: ಸುಡುಗಾಡ ಕಿಚ್ಚಂತೆ ದಳ್ಳಿಸುವನೊಬ್ಬನೇಂ 
ವಪ್ಪುದಟ್‌ಂದಂ (ಸಮ್ಮಕಾ. ೨-೬೩). !ದೇ. ॥ ತಮಿ. ಚುಟು; ಮಲ. ಚುಡು; ಕೊಡ. ಚುಡ್‌; [20 ನೋಡಿದೊಡೆ ಪೊಲದೆರೆಯ ಸುಡುಮಣ್ಣ ಗೆಯ್ಮೆ(ಕಾಲೂರ. ೧೦೯ -೨೨೩). 
ತುಳು. ಸುಡು, ಸುಡ್‌, ತುಡು; ತೆಲು. ಚೂಡು; ಕೋಲಾ. ಸುಡ್‌; ಗೊಂಡಿ. ಸುರ್ರಾನಾ। [ಸುಡು 3- ಮಣ್ಣು (ಆ ಮಣ್‌)) 
ಸುಡುಕ (ನಾ). ಸುಟ್ಟುಹಾಕುವವನು; ದಗ್ಗಗೊಳಿಸುವವನು: ಊರು | | ಸುಡುಮಿಡು (ಕ್ರಿ). ಚಡಪಡಿಸು: ನಿಲಲೆಡೆಯಿಲ್ಲದಡಹಡಿಸಿ ಸುಡುಮಿಡುವಂದು ನಡ 
ಸುಡುಕ ಪಾಠಾ. ಸೂತ, ಸೂದ]ನ ಕದನಕೌತುಕಸಾರವನು ಚಿತ್ತೈಸೆನುತ ರಘುವೀರ | | ನಡನಡುಗಿ (ಅಜಿಪು ೧೧-೧೦ ವ). (7 
ನಿದಿರಲಿ ಭುಜವ ಹೊಯ್ದಬ್ಬರಿಸಿದನು ಹನುಮ (ತೊರರಾ. ೬-೬೧-೧೭). | ಸುಡುಮೆಯ್‌ (ನಾ). (ಜ್ವರದಿಂದ) ಕಾವೇರಿದ ಶರೀರ: ಸುಡುಮೆಯ್‌ 
(ಸುಡು + - ಕೃ) [251 ಕುಷ್ಠಶರೀರಿಯಾಗಲೊಲಿವರ್‌ ಪೊನ್ನಿತ್ತೊಡಂ ಸೂಳೆಯರ್‌ (ಸೋಮೇಶ. ೭೧). 
ಸುಡುಗರ (ನಾ). (ಆಲಂ) ಕ್ರೂರಗ್ರಹ: ಕೀಳ್ಗೊರವರೆಂಜಿಲದೇಂ ಫಣಿಯೋ | (ಸುಡು *- ಮೆಯ್ಸ್‌] 
| 


ಮದೇಭಮೋ ಸುಡುಗರಮೋ ಗಜಾರಿಯೊ . . . ಎಂದು ಗಳಪುತ್ತುಂ (ವೃಷವಿ. ೩೮-೯೨). ಸುಡುರ್ದಲೆ (ನಾ). (7): ಸುಡುರ್ದಲೆ (ಪಾಠಾ. ದಲೆ] ಬಿಟ್ಟ ಕಣ್‌ ಕಲಿಮೊಗಂ 
"ಮುದುಗರ,' ಪರಾ. [ಸುಡು *- ಗರ) ಕಡಿಗೊಂಡುಡೆ . . . ತುಪ್ಪಮಂ ತೊಡೆದವೊಲಪ್ಪ ಮಾಸೆ ಮಿಸುಗುತ್ತಿರೆ ಬಂದನ 
ಸುಡುಗಾಡಿಕ್ಕೆ (ನಾ). ಶ್ಮಶಾನಪ್ರದೇಶ; ಸುಡುಗಾಡು: ತಾಂ ಸುಡುಗಾಡಿಕ್ಕೆಗೆ ದೊರ್ವನಂದು ಬಲ್ವಡಿದು ಯುವಾನನಲ್ಲಿಗೆ ನವೀನನವೀನರದೋತ್ಕಟಂ ಭಟಂ 
ಭಂಟನಾಗನೆ ಹರಿಶ್ಚಂದ್ರಂ (ಸೋಮೇಶ. ೩೨). [ಸುಡುಗಾಡು # ಇಕ್ಕೆ (ಆ ಇರ್ಕೆ)) 130) (ಅರ್ಥನಃ.೬-೫೦);""ಸುಡುದಲೆ-ಬೇವ ಸಿರ'' (ಪ್ರಭಣ್ಣ); ಸುಡುರ್ದಲೆ ಸಣ್ಣವುರ್ವೊಳು 


ಸುಡುಗಾಡು (ನಾ). ೧. ಹೆಣಗಳನ್ನು ಸುಡುವ ಸ್ಥಳ; ಮಸಣ: ಅಸ್ತಿಗಳ ಮೊಗಂ... ಮೆಲ್ಲಡಿ ಕೊಲ್ಲಿನೋಟಮುಗ್ಗಡದ ಸುವರ್ಣಮೆಂಬಿವಣಿನೊಪ್ಪಿದುದಿರ್ದ 
ನಾರಯ್ಕುತ್ತ ಹೊಕ್ಕನಾ ಸುಡುಗಾಡನವನೀಶನು (ಹಚಕಾ. ೧೧-೪೧); ಸುಡುಗಾಡಿಡು ವನೇಚರೀಜನಂ (ಪುಷ್ಪಪು. ೫-೯೦). 17?) 
ಗಿರ್ಚಡುಗೂಬುಡುಗೊಆ್‌ಯುಂ . . . ಪಡೆಯವು ಬಿಂದುವನುದಂತವೃತ್ತಿಯನಾಳ್ದಾಂ ಸುಡುವಿಸಿಲ್‌, ಸುಡುಬಿಸಿಲು (ನಾ). ತೀಕ್ಷ್ಣವಾದ ಬಿಸಿಲು; ರಣಬಿಸಿಲು: 


(ಶಮದ. ನ. ೧೮೨); ಅತಿರಾಗದಿ ಪಾಡಿ ಕುಣಿವ ಮರುಳಸಂತತಿಯಿಂ ಸುಡುಗಾಡೆಸೆಯೆ ಸುಡುವಿಸಿಲ್‌; ಆಳ್ಲೇಡಿ ಕಾಡೊಳಲೆದಿರ್ವರುಂ ಕರೆಕರೆದು ಹುಡುಕಿದರು ಸೀತೆಯಂ 
(ಜೀವಯಾಂ. ೬-೬). ೨. (ಆಲಂ) ಹಾಳಾದುದು ಎಂಬರ್ಥದಲ್ಲಿ ಬಳಸುವ |35| (ಶ್ರೀರಾಮಾ. ೨೫೬-೭೪೭). ಸುಡುಬಿಸಿಲು: ಎಲ್ಲಿಗೆ ಹೋದಳಪ್ಪ ಈ ಸುಡುಬಿಸಿಲಿನಲ್ಲಿ 
ತಿರಸ್ಕಾರಸೂಚಕ ಉದ್ದಾರ ; ಅದೇನೋ ಸುಡುಗಾಡು ಜ್ವರದ ಕಾಹಿಲೆ (ಪದ್ಮಸ. ೧೬೮). [ಸುಡು + ಬಿಸಿಲ್‌) 


(ರಂಗಪ. ೧೧೨). ಸುಡುವುಣ್‌ (ನಾ). ಸುಟ್ಟ ಹುಣ್ಣು, -ಗಾಯ: ಸುಡುವುಣ್ಣಾದಪುದಿಂದು 
ಸುಡುಗಾಡ ಸಿದ್ದ ವ ಸುಡುಗಾಡುಸಿದ್ದ: ಸುಡುಗಾಡ ಸಿದ್ಧನ ನಾಡಾವದು ನಿನ್ನಧರಮಪ್ಪಿಂಗೆಯ್ದದಂತಾಗಿ ಮೆಯ್‌ ಬಡವಾಯ್ತಕ್ಕಟದಾರೊಳಾಯ್ತು ವಿರಹಂ 
ಗೊತ್ತಿಲ್ಲ (ಸಿದ್ದಪು. ೪-೫೮). (ಸುಡು + ಕಾಡ್ಕು] (ಲೀಲಾವ. ೨-೬೮). (ಸುಡು * ಪುಣ್‌] 
ಸುಡುಗಾಡುಸಿದ್ದ (ನಾ). (ಆಲಂ) ಶ್ಮಶಾನದಲ್ಲಿ ವಾಸಿಸುವವನು: | ಸುಡುಸುಡನೆ (ಅ). ತೀವ್ರವಾಗಿ; ಪ್ರಖರವಾಗಿ: ಸುಡುಸುಡನೆ ಸುಡುವ ಬಿಜುಬಿಸಿಲ 
ಆ ಮುದಿಯೆತ್ತು ಎಲ್ಲಿಯೋ ಗಿಡದ ಹಸುರನ್ನು ನೋಡಿಬಿಟ್ಟಿದೆ, ಅವರ ಕೈಯಿಂದ | | ಸೆಕೆಯುಸುರ ಬಿಸಿ ಹೊಡೆದುದು (ಹಚಕಾ. ೭-೯). (ಸುಡುಸುಡ್ಕು *- - ಅನೆ 
ಕೊಸರಿಕೊಂಡು ಓಡಿಹೋಗಿ ಬಿಟ್ಟಿದೆ, 'ಸುಡುಗಾಡುಸಿದ್ದ' ನ ಸಹವಾಸ ಸಾಕು ಎಂದು ಸುಡುಹ (ನಾ). ದಗ್ನಮಾಡುವಿಕೆ; ದಹನ: ""ಭರ್ಜನಂದಹನಮೆನಲುಸುಡುಹಂ'' 
(ಸುವಸಂ. ೧೭). [ಸುಡುಗಾಡು * ಸಿದ್ದ] (ಮಂಗರಾ. ೧೪-೯). (ಸುಡು + “ಹ್ಮ (<- ಪ್ಲ) 


ಸುಡುಗಾಯ್‌ (ನಾ). ಸುಡಲು ಹದವಾಗಿರುವ ಕಾಯಿ: ಸುಡುಗಾಯ ಹದದ | | ಸುಡ್ಡಾಸುಡ್ಡಿ (ನಾ). (7): ದುಷ್ಕರ್ಮಿ ಹೋಗದಿರು ಮಾಜ್‌ ಹೋದರೆ... 
ಬದನೆಯ ಕಾಯಿಗೆಣ್ಣೆಯಂ ತಡಹಿ ಕೆಂಡದಿ ಸುಟ್ಟು ಸಿಪೆದೆಗೆದು |45) ಕೆಡಹಿ ನಿಜ್‌ಗರುಳನುಗಿವೆಂ ನಂಬಿಯೆನುತ ಕಲಿಕಾಮ ಸುಡ್ಡಾಸುಡ್ಡಿಯಿಂದಟ್ಟಿದ 
(ಸೂಪಶಾ. ೪-೨೫). [ಸುಡು 4 ಕಾಯ್‌ ) | (ಸೌಂದಪು. ೧೬-೨೮). ""ದಿಕ್ಕಾಪಾಲು'' (ಷನ). (11 


ಸುಢಾಳ 


ಸುಢಾಳ "ಸುಡಾಳ' ನೋ. 

ಸುಣಿಸೊಕ್ಕು (ನಾ). (ಆಲಂ) ದುರಹಂಕಾರ; ಅತಿಯಾದ ಗರ್ವ(?): 
ಜಗುನೆಯಲ್ಲಿ ಪಠಿಪರಿದು ಬೇಗಂ ಮಾಣ್ಣಿರೆಯುಂ ಮತ್ತಂ ಸುಣಿಸೊಕ್ಕೆ ಕೊಣಕುತುಂ 
ಪಾಟ್‌ ದೆಸೆದೆಸೆಗೆ ಪೆರಿದು ಪಿರಿಯ ಮರಂಗಳನುಜದೆ ಕೊಂಡು ನೂಂಕಿ (ಪಂಚತಂ. ೪೬-೩); 
ನೀನಿಂ ಸುಣಿಸೊಕ್ಕುಗೆಟ್ಟಿರವಿದೇಂ ನಡೆ ಗೆಲ್ಲದೊಳೊಳ್ಳಿತಕ್ಕುಮೇ (ಬಂಹರಿ. ೧೨-೬೮). 

[? + ಸೊಕ್ಕು (ಆ ಸೊರ್ಕು)) 

ಸುಣ್ಣ (ನಾ). ೧. (ಒಂದು ಬಗೆಯ ಬಿಳಿಯ ಭಸ್ಮದಿಂದ ಕೂಡಿದ) ಕಲ್ಲು 
ಅಥವಾ ಕಪ್ಪೆಚಿಪ್ಪು ಇತ್ಯಾದಿಗಳನ್ನು (ಆವಿಗೆಯಲ್ಲಿ ಅಥವಾ ಒಲೆಯಲ್ಲಿ) 
ಸುಟ್ಟು ತಯಾರುಮಾಡಿದ ಪದಾರ್ಥ; ಚೂರ್ಣ: "`ಚೂರ್ಣಮೆನಲು ಸುಣ್ಣಂ'' 
(ಮಂಗರಾ. ೭೮-೪); ಸುಣ್ಣಮುಮನಿಟ್ಟಿಗೆಯಂ ಸುಡುವಲ್ಲಿ ಸಾವ ಜೀವನಿಕರದೊಂದು 
ಹಿಂಸೆಯೊಳ್‌ ಪಾಪಮೆ ಮೊಕ್ಕಳಂ (ಸಮಪ. ೪-೧೨೭); ಚೂರ್ಣ - ಸುಣ್ಣ, ಚೀಲ- ಸೇಲೆ 
(ಶಮದ. ೨೬೩ ಪ್ರಯೋ). ೨. ನೀರಿನಲ್ಲಿ ಕುದ್ದು ಬಿಳುಪಾದ, ಚೊಕ್ಕವಾದ ಸುಣ್ಣ; 
ಬೆಂದ ಸುಣ್ಣ: ಅಲ್ಲಲ್ಲಿಗೆ ಸುಣ್ಣದ ಪೊನಲ್ಲಲ್ಲಿಗೆ ರಾಸಿಗೆಯ್ವ ಕೆಂಡಂಗಳ್‌ 
(ಧರ್ಮಾಮ್ಮ. ೩-೭೬); ಸುಣ್ಣದ ಭಂಡಿ ಬನ್ನ ಪೆರ್ವ್ವಟ್ಟೆಯೆ ಪಳ್ಳಮಾದುವೆನೆ ಮಾಡಿಸಿದಂ 
ಜಿನರಾಜಗೇಹಮಂ (ಎಕ. ॥. ೧೪೩-೧೧; 1131); ಗೋಪಾಲನೊಬ್ಬನ ಹಿಡಿದು ಮೂಗಿನ 
ಮೇಲೆ ಸುಣ್ಣವ ಬರೆದು ಬಿಟ್ಟರು ಹಗೆಯ ಪಟ್ಟಣಕೆ (ಕುವ್ಮಾವಿ. ೫-೩). 
೩. (ತಾಂಬೂಲದಲ್ಲಿ ಬಳಸುವ ಅಥವಾ ವೀಳೆಯದೆಲೆಗೆ ಹಚ್ಚುವ) 
ನೆನೆಹಾಕಿ ಮೆದುಮಾಡಿದ (ಕೆನೆಯಂಥ) ಸುಣ್ಣ: ಸುಣ್ಣಮಂ ಬಜ್‌ದೆ 


೮೫೯೪ 


| 


ಸುಣ್ಣಬಳಿ 


ಪೆತ್ತರೊಡಲೊಳು ಸುಣ್ಣಕಲ್ಲುದಿವಂತೆ ಮಾಳ್ಪೆ (ವರ್ಧಚ. ೭-೨೬); ಪನ್ನೀರ ಚೆಲ್ಲಿದಳ 
ವಳುರಸ್ಸ್ಮಳದಿ ಅಲ್ಲಿಯದಿಲ್ಲಿ ಭೋರ್ಗರೆಯುತಿರ್ದುವು ಸುಣ್ಣಕಲ್ಲಿಗೆ ನೀರೆಟೆದಂತೆ 
(ಮೋಹತ. ೨೭-೬೦); ಮಳಲರಗು ಸಾಸಿವೆಗದಡು ಸುಣ್ಣಕೆಲ್ಲಂಬಲಿಗಳುಂ ಸುರಿದುನು 
(ಚೆಬಪ. ೪೨-೩೨). ಸುಣ್ಣ *- ಕಲ್‌) 


5 | ಸುಣ್ಣಕಾಯಿ (ನಾ). ತಾಂಬೂಲಕ್ಕೆ ಬಳಸುವ ಸುಣ್ಣವನ್ನು ತುಂಬಿಡುವ ಚಿಕ್ಕ 


10 


ತಿಂಬೆಗ್ಗನಂ ಪೋಲ್ಕುಂ (ಧರ್ಮಾಮೃ. ೧೩-೧೩೪); ಅಖಂಡಿತವೆ ಅಡಕೆ ಏಕೋಭಾವವೆ | 
ಎಲೆ ಶುದ್ಧಶಿವಾಚಾರವೆ ಸುಯಿಧಾನದ ಸುಣ್ಣ ವಿವೇಕವಿಚಾರದಿಂದ ವೀಳೆಯವನವ |20 ಸುಣ್ಣಗಾರ್ಮ (ನಾ). ಸುಣ್ಣದ ತಿಳಿ; ಸುಣ್ಣದ ಕ್ಷಾರ (7): ನೆಲೆಗಡಿವಡಿದು 
ಧರಿಸುವುದು (ಅವಚಂ. 6೪-೩೭೪); ಸುಣ್ಣವನೆಲೆಗೆ ಪೂಸಿದಳು (ಮೋಹತ. ೧೬-೩೪); ಒಂದು | 


ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ (ಗಾದ). ೪. (ಕಟ್ಟಡಗಳ ಶುಭ್ರತೆಗಾಗಿ) ಸುಣ್ಣ 
ಬಳಿಯುವಿಕೆ: ಇದಕ್ಕೆ ಸುಣ್ನಕ್ಕೆ ಸೊತೆಗಮಲ್ಲದುಣ್ಣಾತ ವಾರಣಾಸಿಯುಂ 
ಕವಿಲೆಯನಚೆದ . . . 
(ಮೈಆರಿ. ೧೯೩೮, ೬೭-೯; 9067); ಸುಣ್ಣದ ಭೀಮ ತಳ್ತಿಜ್‌ದು ತು(ಜು]ವಂ ಮಗುರ್ಚಿ 
ಸುರಲೋಕಪ್ರಾಪ್ತನಾದ (ಎಕ. ೪111, ಸೊರಬ. ೧೭೧-೭; 1207). 
ಸುಣ್ಣದ ಕಲ್ಲು ಎ ಸುಟ್ಟಾಗ ಸುಣ್ಣವನ್ನು ಬಿಡುವ ಒಂದು ಬಗೆಯ ಕಲ್ಲು: 
“ಉಪಲಃ- ಸುಣ್ಣದ ಕಲ್ಲು'' (ಒಷಧಿ. ೧೫); ಅಲ್ಲಿಂ ಬಡಗ ಬೆಲಪುತ್ತಿನ ಸುಣ್ಣದ ಕಲ್ಲ 
ಕುಪ್ಪೆ ಕಡವರೆಯ ಕಲ್ಲ ಪುಣುಸೆಯ ಕಲ್ಲ ಕುಪ್ಪೆಯ ಕಿಲೌಯ ಕೆಲ್‌ (ಸಾಇಇ. %1-, 
೧೧೬-೨೮; 1075). ಸುಣ್ಣದ ಕಾಯಿ ಎ (ತಾಂಬೂಲಕ್ಕೆ ಬಳಸುವ) ಸುಣ್ಣವನ್ನು 
ತುಂಬಿಡುವ ಸಣ್ಣ ಲೋಹದ ಡಬ್ಬಿ: ಬೀಸಣಿಗೆ ಚಂಚಿ ಸುಣ್ಣದ ಕಾಯಿ 
(ಗುರುಚಾ. ೩-೫೧); ಒಂದೀಟು ಸುಣ್ಣದ ಕಾಯಿ ಇತ್ತಾಗ ಒಗೀತೀಯೇನು? (ಆಮು. ೨). 
ಸುಣ್ಣದ ಕುಡಿಕೆ ಎ ತಾಂಬೂಲಕ್ಕೆ ಬಳಸುವ ಸುಣ್ಣವನ್ನಿಡುವ ಚಿಕ್ಕ ಪಾತ್ರೆ: 
ಭರಣಿ ಸುಣ್ಣದ ಕುಡಿಕೆ ಮಣಿವುಪಕರಣತತಿ . . . ಹಿರಿಯ ಚಿತ್ರದ ಭಿತ್ತಿಯಿಂ ಪೊಸ 
ಪರಿಯೆನಿಸಿ ರಾಜಿಸಿದಪುದು ಗಣಿಕಾನಿಕೇತನವು (ಬಸಪ. ೧೨-೧೨). ಸುಣ್ಣದ ಗೂಡು 
= ಸುಣ್ಣವನ್ನು ಸುಡಲು ಬಳಸುವ ಆವಿಗೆ: (62. ಸುಣ್ಣದ ಬೋಯಿ ಎ 
ಸುಣ್ಣವನ್ನು ತಯಾರಿಸುವವನು ಅಥವಾ ಮಾರುವವನು: 6. ಸುಣ್ಣದೆಲೆ ವ 
ಸುಣ್ಣ ಹಚ್ಚಿದ ವೀಳೆಯದೆಲೆ: ಸುಣ್ಣದೆಲೆಯನೊತ್ತೆಯಿಟ್ಟು ಮದದಾನೆಯುಮಂ 
ಮಾಣಿಕಮುಮನೊತ್ತೆವಿಡಿಸಲಟ್ಟುವ ಚಿಕ್ಕ ಪೋರ್ಕುಳಿಬೊಜಂಗರುಮಂ . . . ಕತ್ತುರಿ 
ಬೊಜಂಗರುಮಂ ನೋಡಿ (ಪಂಪಭಾ. ೪-೮೭ ವ). 
[ಆ ಪ್ರಾ. ಚುಣ್ಣ./ ಸಂ. ಚೂರ್ಣ.! ತಮಿ. ಚುನ್ನ; ತೆಲು. ಸುನ್ನ] 
ಸುಣ್ಣಕಟ್ಟು (ನಾ). ೧. ಅಕ್ಕಿ ಮುಂತಾದ ದವಸಧಾನ್ಯಗಳು ಕೆಡದಂತೆ ಇರಲು, 
ಒಂದು ಗೊತ್ತಾದ ಪ್ರಮಾಣದಲ್ಲಿ ಸುಣ್ಣ ಬೆರಸುವಿಕೆ: ಸುಣ್ಣಕಟ್ಟು ಅಕ್ಕಿಯ 
ಅನ್ನ ರುಚಿಯಾಗುವುದಿಲ್ಲ (ರೂಢಿ). ೨. ಒಣಶುಂಠಿಯ ಪುಡಿಗೆ ನೀರನ್ನು ಬೆರಸಿ, 
ಔಷಧವಾಗಿ ಉಪಯೋಗಿಸುವ ಅದರ ತಿಳಿ: (6. [ಸುಣ್ಣ “- ಕಟ್ಟು] 
ಸುಣ್ಣಕಲ್‌ (ನಾ). ಸುಟ್ಟಾಗ ಸುಣ್ಣವನ್ನು ಬಿಡುವ ಒಂದು ಬಗೆಯ ಕಲ್ಲು: 


ಅನ್ನೆ ಎಟ್‌ಯಂಗೇಶ್ವರದ ಸ್ಥಾನಿಕ ಇ ಲೇಖ ಬರೆದೊಂ | 


[2s 


30 


35 


«| 


45 


ಲೋಹದ ಡಬ್ಬಿ: ಸೂಳೆಯ ಮನೆಗೋಗ್ವಾಗ ಸುಣ್ಣಕಾಯ ಮರೆತಾನು (ಕಜಕಾ. ೭೭). 
(ದೇ. 8 ತುಳು. ಸುಣ್ಣದ ಕಾಯಿ; ತೆಲು. ಸುನ್ನಪುಕಾಯ। 


ಸುಣ್ಣಕೊಲೆ "ಸುಣ್ಣಕೊಲ್ಲಿ' ನೋ. 
ಸುಣ್ಣಕೊಲ್ಲಿ, ಸುಣ್ಣಕೊಲೆ (ನಾ). ಒಂದು ಸ್ಥಳದ ಹೆಸರು (?): 


ಸುಣ್ಣಕ್ಕೊಲ್ಲಿಯೊಳ್‌ ಕು(ಕೂ)ಡಿತ್ತು (ಇಆ. ೬೪111, ೩೬೮-೨೬; 8ನೆಯ ಶತ). ಸುಣ್ಣ ಕೊರೆ: 
ಅನ್ತೆ ಬನ್ನು ಸುಣ್ಣಕೊಲೆ ಮೂಡಣ ಬೇಲಿಯಿಂ ಅನ್ತೆ ಬನ್ನು ವಾಡಿಎರೆಯ ತೆಂಕಣ 


ಬೇಲಿಯಿಂ (ಎಕ. ॥॥!,ನಂಜನ. ೧೩೯-೨೦: ೨15 ?). 1% 


ಸುಣ್ಣಗತ್ತನೀರು (ನಾ). ಸುಣ್ಣ ಕುದಿಸಿದ ನೀರು (?): ಆ ಪುರರಕ್ಷಕನ ಪಿಡಿತರಿಸಿ 


ಚೇರುಬಂದ ಚಮ್ಮಟಿಗೆ ಕಕ್ಕಡ ಸುಣ್ಣಗತ್ತನೀರು ಮುಂತಾದವಂ ತರಿಸಿ 


(ನನ್ನಚಾ. ೩-೪೫ ವ). [ಸುಣ್ಣ 4 ? 3- ನೀರು (ಆ ನೀರ್‌)) 


ಸುಣ್ಣಗದಡು (ನಾ). ಸುಣ್ಣವನ್ನು ಕಲಕಿದ ನೀರು; ಸುಣ್ಣದ ರಾಡಿ: ಕರಗಿ 


ಕಾದ ಸೀಸವನ್ನು ಎಜೆದು ಬಾಯೊಳಿರದೆ ಸುಣ್ಣಗದಡಂ ತುಂಬಿಸಿ (ಸುಸಾರ. ೭೫-೩). 
[ಸುಣ್ಣ 3- ಕದಡ್ಕು) 


ಸುಣ್ಣಗಾರ, "ಸುಣ್ಣಗಾಜ' ನೋ. 


ಆಲೆಗಾಣದಲ್ಲಿ ಹಿಂಡುವಟ್ಟ ಕಬ್ಬಿನ ಜೀವರಸವದು ಸುಣ್ಣಗಾರಕ್ಕೆ ಮೆಯ್ಗೊಟ್ಟು 
ತನಿಗುದಿಪದಿಂದ ಸಕ್ಕರೆಯಾಗಿಯೇ ಅಣ್ಣೆವಾಲನ್ನು ಧನ್ಮಮಾಡಿಕೊಳ್ಳಬೇಕಾಗಿದೆ 
[ಸುಣ್ಣ 4 ಕಾರ|) 


(ಮಂತ್ರಶ. ೧೫೯-೪). 


ಸುಣ್ಣಗಾರ್ತಿ (ನಾ). ಸುಣ್ಣವನ್ನು ತಯಾರಿಸುವವಳು: ಮಣೆಗಾರ್ತಿ, ಆಳುಗಾರ್ತಿ, 


ಸುಣ್ಣಗಾರ್ತಿ (ಭಾಷಾಭೂ. ೧೯೪ ಪ್ರಯೋ). [ಸುಣ್ಣಗಾಅ + -ತ್ಮಿ (4- ಇತ್ತಿ)) 


ಸುಣ್ಣಗಾಅ, ಸುಣ್ಣಗಾರ (ನಾ). ಸುಣ್ಣವನ್ನು ತಯಾರಿಸುವವನು :ಕುಂಬಗಾಜಂ, 


ಸುಣ್ಣಗಾಅಂ (ಭಾಷಾಭೂ. ೧೯೧ ಪ್ರಯೋ). ಸುಣ್ಣಿಗಾರ, : ಸುಣ್ಣಗಾರ ಸಿದ್ದನ ಹೊಲದ 
ಬಡಗ ತೆವರ ಮೂನಲ್ಲೂರ ದನದ ವೋಣೀ ಪ (ಎಕ. ೪ (ಇ). ತಿರುಮ. ೧೬-೯೦೯;1748). 


[ಸುಣ್ಣ 3- -ಕಾಜ। 


ಸುಣ್ಣಗುದಿ (ನಾ . ಕುದಿಯುವ ಸುಣ್ಣ; ಮರಳುತ್ತಿರುವ ಸುಣ್ಣ: ದುಣ್ಣರನು 


ಬಂದೆನ್ನ ಸುಣ್ಣಗುಬಯೊಳಗದ್ದಿ ಬಿಣ್ಣಿತ್ತುವೆಟ್ಟಗಳ ಪೊಟ್‌ಸಿದವನು (ಪ್ರಭುಪು ೩-೧೦೦). 
(ಸುಣ್ಣ * ಕುದ್ಮಿ) 


ಸುಣ್ಣಗೆಲಸ (ನಾ). (ಕಟ್ಟಡಗಳಿಗೆ) ಸುಣ್ಣ, ಗಾರೆ ಮುಂತಾದುವನ್ನು 


ಬಳಿಯುವ ಕೆಲಸ: ಸುಣ್ಣಗಲಸವನು ಮಾಡಿಸಿ ಯಿ ದೇವಾಲ್ಕದ ಮುನ್ನಣ ಬಾಗಿಲ 
ಪಡಸಾಲೆ ೫೩೫೩ ಮಾಡಿಸಿ (ಎಕ. ೫11, ಗುಬ್ಬ. ೨೯-೨೩; 1470). (ಸುಣ್ಣ * ಕೆಲಸ] 


ಸುಣ್ಣಜಾಜ (ನಾ). ಸುಣ್ಣದ ರಾಡಿ: ಆಡಬಾರದ ಮಾತುಗಳನ್ನಾಡಿದ ತಪ್ಪಿಗಾಗಿ 


ಇವನ ಮುಖಕ್ಕೆ ಸುಣ್ಣಜಾಜವನ್ನು ಬಳೆದುಬಿಡಿ! (ಯಚ್ಚಮ. ೬). 
[ಸುಣ್ಣ + ಜಾಜ;) 
ಸುಣ್ಣನೀರ್‌ (ನಾ). ಸುಣ್ಣವನ್ನು ಕಲಸಿದ ನೀರು; ಸುಣ್ಣದ ತಿಳಿ: ಒಳಲೆಗಳಂ 
ಕೌಚ ಮೇಣ್‌ ಸುಣ್ಣನೀರ್‌ ಮುನ್ನೆಲೆಯೊಳ್‌ ತೋರ್ಪಂತೆ ತುಂಬಿಟ್ಟು (ಚಕವಿ. ೩-೫೬). 
[ಸುಣ್ಣ *- ನೀರ್‌] 
ಸುಣ್ಣಪಾರೆ (ನಾ). ಎ ಸುಣ್ಣಕಲ್‌: ""ಕಟುಶರ್ಕರಾ - ಸುಣ್ಣಪಾರೆ, ಸುಣ್ಣಕಲ್ಲು'' 
(ಒಪಧಿ. ೨೭). [ಸುಣ್ಣ + ಪಾರೈ] 
ಸುಣ್ಣಬಳಿ (ಕ್ರಿ). (ಕಟ್ಟಡದ ಶುಬ್ರತೆಗಾಗಿ) ಸುಣ್ಣವನ್ನು ಬಳಿ,-- ಹಚ್ಚು: 
ಕಟ್ಟಡಕ್ಕೆ ಸುಣ್ಣಬಳಿಯುವ ಕೆಲಸ ಇನ್ನೂ ಮುಗಿದಿಲ್ಲ (ರೂಢಿ). 
(ಸುಣ್ಣ * ಬಳ್ಳಿ (ಆ ಬಜಿ) 


ಸುಣ್ಣ ಬೇವು 


ಸುಣ್ಣಬೇವು (ನಾ). ಬೇಯುವ ಸುಣ್ಣ: ಕಲ್‌ ಸುಣ್ಣಬೇವಾಯ್ತು ಮಟಲ್‌ 
ಹುರಿಗಡಲೆಯ ಮುಮ್ಮುೇಳಿಯಾಯ್ತು (ರಾಮುಶ್ವ. ೫೨-೩); "ಸುಣ್ಣ ಬೇಯುವಿಕೆ; 
ತೀವ್ರವಾದ ಬಿಸುಪು'' (ರಾಮಾಶ್ಚ. ತೆ. ೧೬೫). [ಸುಣ್ಣ 3- ಬೇವು) 

ಸುಣ್ಣವರಲ್‌ (ನಾ). ಎ ಸುಣ್ಣಕಲ್‌: ಎಣ್ಣೆಗೊಡ ಸುಣ್ಣವರಲ ಕೊಪ್ಪರಿಗೆ . . . 
ಬಿಡದೆಸೆದುವು ದುರ್ಗದೊಳಗೆ (ಕುರಾಸಾಂ. ೪೨-೩೮). [ಸುಣ್ಣ * ಪರಲ್‌] 

ಸುಣ್ಣಸೊದೆ, ಸುಣ್ಣಸೋತೆ (ನಾ). (ಕಟ್ಟಡದ ಶುಬ್ರತೆಗಾಗಿ ಹಚ್ಚುವ) ಸುಣ್ಣ, 
ಗಾರೆ ಮುಂತಾದ ಲೇಪನವಸ್ತು: ಸುಣ್ಣಸೊದೆಯಂ ತಳಿದು ಮನೆಮನೆಯ 
ಗೋಡೆಗಳ್‌ ಬೆಳ್ಳಿಯಾದುವು ಚೈತ್ರದಾತಪದಿ (ಶ್ರೀರಾಮಾ. ೮೬೦-೨೫೮). ಸುಣ್ಣಸೋತೆ: 
ದೇಗುಲದ ಮಾಟಿ ಕೂಟ ಸುಣ್ಣಸೋತೆಗಂ ಉಕ್ಕುಳಗಾವೆಯ ಬಡಗವೊಲದ 
ಹೊಲಮೇರೆಯ ಹೊ!ಟ್ವಿ)ಕರಿಯ ಕೆಯಿ ಘಳೆಯ ಮತ್ತರು ೪ (ನಾಂದೇಡ್‌. ೩೫-೯; 1149). 

(ಸುಣ್ಣ *- ಸೊದೆ] 

ಸುಣ್ಣಸೋತೆ 'ಸುಣ್ಣಸೊದೆ' ನೋ. 

ಸುಣ್ಣಹಚ್ಚು (ಕ್ರಿ). ಸುಣ್ಣವನ್ನು ಬಳಿ,--ಲೇಪಿಸು: ಸುಣ್ಣ ಹಚ್ಚಿಕೊಂಡರೆ 
ತಣ್ಣಗಾದೀತೇ? (ಗಾದೆ). ಸುಣ್ಣ 3- ಹಚ್ಚು (ಎ ಪಚ್ಚು) 

ಸುಣ್ಣಹುಯ್ಯು (ಕ್ರಿ). ಎ ಸುಣ್ಣಬಳಿ: ಮನೆಗೆ ಸುಣ್ಣಹುಯ್ಕುವಾಗ ಅದನ್ನು 
ತೆಗೆದುಕೊಂಡು ಹೋಗಿ ಎಲ್ಲಿಯೋ ಒಳಗಡೆ ಅತ್ತೈಯ್ಯನು ಇಟ್ಟಿದ್ದರು (ಚಿಂಗಾಳ್ವ. ೨೫೩). 

ಸುಣ್ಣ * ಹುಯ್ಕ್ಕು (ಆ ಪೊಯ್ಶ್‌)) 
ಸುಣ್ಣಹೊಡೆ (ಕ್ರಿ). ಎ ಸುಣ್ಣಬಳಿ: ನಮ್ಮ ಮನೆಗೆ ಸುಣ್ಣಹೊಡೆದಿಲ್ಲ (ರೂಢಿ). 
[ಸುಣ್ಣ *- ಹೊಡೆ, (ಆ ಪೊಡೈ)] 

ಸುತ (ಗು). ೧. ಸುರಿದ; ಚೆಲ್ಲಿದ. ೨. ಹುಟ್ಟಿದ; ಜನ್ಮತಳೆದ. (ನಾ). 
೩. ಮಗು; ಶಿಶು: ""ಸೂನು: , . . ಸುತಃ... ಅಪತ್ಯಂ -- ಈ ೧೨ ಮಗುವು'' 
(ಹಲಾಯು. ೮೨-೩೪೩); ಕಳಹಂಸಂ ಸುಟ್‌ಿಯದ ಪೂಗೊಳಂ . . . ಸುತನಾಡದಂಗಳಂ 
ರಂಜಿಕುಮೇ (ಜಗವ. ೨-೬೬). ೪, ಮಗ; ತನುಜ: ಕೃಪೆಯಿಂದಂ ನಡೆತಂದು ನಂಬಿದ 
ಸುತಂ ಸಂಸಾರದೊಳ್‌ ನೋಯಲಿರ್ದ (ನಂಬರ. ೮ ಸೂಚನಾಪದ್ಮ); ಸುತನಿರ್ದೇಂ 
ಮುಖ್ಪಿನಲ್ಲಾಗದಾ (ಸೋಮೇಶ. ೧೬). ೫. ಪ್ರಭು; ಅರಸು. ೬. [ಜ್ಕೋತಿ] 
ಲಗ್ನದಿಂದ ಐದನೆಯ ಸ್ಥಾನ: ಅಮರೇಜ್ಮಂ . . . ಮಂದನಿಂ ತ್ರಿತಯಾರಾತಿ 
ಸುತಾಂತ್ಯದೊಳ್‌ . . . ಶುಭದಂ (ಜಾತತಿ. ೧೦-7೧). [ಸಂ.1 

ಸುತದೋಹಳ (ನಾ). ಮಗನನ್ನು ಪಡೆಯುವ ಆಸೆ; ಪುತ್ರದೋಹಳ: 
ಸುತದೋಹಳಧೃತೆ ವಿಜಯಾವತಿಸತಿಯಾಕ್ಷಿಸೆ ಕಟಾಕ್ಷಸಂಜ್ಞೆಯೊಳರಸಂಗತಿಮುದದೆ 
ಬಿನ್ನವಿಸಲುದ್ಧತೆಯಾದಳ್‌ ನೆಗಟ್ಹ ಹರ್ಷವರ್ಧನೆಯಾಗಳ್‌ (ಕುಸುಮಾ. ೩-೫೨). 

(ಸಂ. ಸುತದೋಹಲ] 

ಸುತಪ (ನಾ). ೧. ಒಳ್ಳೆಯ ತಪಸ್ಸು; ಶ್ರೇಷ್ಠವಾದ ತಪ: ದೀಕ್ಷೆಗೆ ಸುತಪಂ 
ಫಲಮೆನೆ ನೆಗಟ್ನುದದೆ ಬೋಧಿ ವಲಂ (ಪುಷ್ಪಪು. ೧೩-೫೪). ಪಿ. ಪರಮಾತ್ಮ : ಸುತಪ 
ಏಕೋತ್ತರ ಸುಪಂಚಾಶತವರಣಕರಣದಿ ಚತುರ್ವಿಂಶತಿಸುತತ್ವದಿ ಧಾತುಗಳೊಳಗಿದ್ದು 
ವಿರತಾನಿರುದ್ದ (ಹಸಾರ. ೪-೨೩). (ಸಂ. 

ಸುತಮೋಹ (ನಾ). ಮಗನ ಮೇಲಿನ ಮೋಹ: ಸುತಮೋಹದೆ ಪಿತ್ಯಮೋಹದೆ 
ಪಿತೃಸುತರೊಡವಂದರಶ್ರುಪೂರಿತನಯನರ್‌ (ಅಜಿಪು ೬-೮೯); ಸುತಮೋಹದಿನೀ ವಧು 
ಪತಿಹಿತಮಂ ಭಾವಿಸಿದಳಿಲ್ಲ (ಪಂರಾಮಾ. ೬-೧೧೮). [ಸಂ.) 

ಸುತರಂಗೆ (ನಾ). ಒಳ್ಳೆಯ ಅಲೆಗಳುಳ್ಳವಳು; ಗಂಗೆ: ತರತರದ ಸೀಕರದ 
ಭೀಕರದತುಳಗಂಗೆ ಸುತರಂಗೆ ನೋಳುಂಗೆ ಸಲೆ ಕಣ್ಣೆಸೆದಳಂದು ದಿವಿಜಸಿಂಧು 
(ಚೈಮಿಭಾ. ೯-೨೪). ಸಂ. ಸುತರಂಗಾ (ಸು * ತರಂಗ + -)| 

ಸುತರಾಂ (ಅ). ೧. ಪೂರ್ತಿಯಾಗಿ; ಪೂರಾ: ಜಲವೂ ಮಲವೂ ಸುತರಾಂ 
ಬದ್ದಿಸಿಹೋದರೆ ಶರೀರವು ಬಹಳ ಅನಾರೋಗ್ಯ ಸ್ಥಿತಿಯಲ್ಲಿರುತ್ತದೆಯೆಂದು 
ಗೊತ್ತಾಗುವುದು (ಗ್ರಾಮಾಕ. ೧೧೮); ಈಗಂತೂ ಸುತರಾಂ ಸೊನ್ನೆನೆ (ಚಿಂಗೂಲಿ. ೧೦). 
೨. ಸರ್ವಥಾ; ಖಂಡಿತವಾಗಿ: ಇವಳನ್ನು ತುಮಕೂರಿಗೆ ಕಳಿಸುವುದಕ್ಕೆ ನಾನು 
ಸುತರಾಂ ಒಪ್ಪುವುದಿಲ್ಲ (ಮಹಾಗ. ೪೪): ಅಂತಹ ಕಟ್ಟುಮಸ್ತಾದ ಆಳಲ್ಲ. ಆ ಹುಡುಗಿಗೆ 


೮೫೯೫ 


ಸುತಿಗುಡು 


ಸುತರಾಂ ಲಾಯಕ್ಕಲ್ಲ (ಶಿವರಾ. ೧೦); ಪಾಂಡವರಿಗೆ ರಾಜ್ಮಕೊಡುವುದರಲ್ಲಿ ಅವನಿಗೆ 
ಸುತರಾಂ ಇಷ್ಟವಿಲ್ಲ (ಸಂನಾಟ. ೯೦). (ಸಂ./ ಮರಾ. ಸುತರಾಮ್‌, ಸುತಾರಾಮ್‌] 
ಸುತಲ, ಸುತಳ (ನಾ). ಏಳು ಅಧೋಲೋಕಗಳಲ್ಲಿ ಒಂದು. ಸುತಳ: ""ತಳ 
ಮತ್ತತಳ ವಿತಳ ಸುತಳಂ ರಸಾತಳ ತಳಾತಳಮು ಪಾತಾಳಮೆಂದು ವರ್ತಿಸುವ 
ತಳಲೋಕಮೇಟಕ್ಕು'' (ಮಂಗರಾ. ೧೦-೩೨); ಪಾತಾಳ ಮಹಾತಳ ರಸಾತಳ ತಳಾತಳ 
ಸುತಳ ವಿತಳ . . . ಸಪ್ತಪಾತಾಳಂಗಳ್‌ (ಎವೇಕ. ೧೬೦); ಆತಳದಾಶ್ಚರ್ಯಮಂ ವಿತಳದ 
ವಿಚಿತ್ರಮಂ ಸುತಳದ ಸುರುಚಿಯಂ . . . ಅಲಜೌಯುತ (ಚೈಮಿಭಾ. ೨೪-೧೨). 10.1 
ಸುತಲಾಭ (ನಾ). ಮಗನನ್ನು ಪಡೆಯುವುದು: ಅಪ್ರತಿಹತ ಸುತಲಾಭ 
ನಿವೇದಕವಾರ್ತೆ ತೀವೆ ಪುಳಕಮನಾಂತಳ್‌ (ಜಗವ. ೨-೮೬): ಆ ಶ್ವೇತಕೀರ್ತಿ ಸುತಲಾಭ 


10, ಶತ್ರುಕ್ಷಯಂ ಶಾಶ್ವತಸ್ವ್ತರ್ಗಭೋಗಂಗಳಾದಪುವು (ಜೈಮಿಭಾ. ೩೪-೪೨). ಸಂ.) 


ಸುತಲಾಭಾರ್ಥಿ (ನಾ). ಮಗನನ್ನು ಪಡೆಯಬೇಕೆಂಬ ಆಸೆಯುಳ್ಳ ವ್ಯಕ್ತಿ; 
ಪುತ್ರಾರ್ಥಿ: ಸುತಲಾಭಾರ್ಥಿ ವಿಶೇಷತೀರ್ಥಜಲದಿಂ . . . ಜಿನಪಾದಾಭ್ಮರ್ಚನಂ 


ಮಾಡಿದಳ್‌ (ಮಲ್ಲಿಪು. ೪-೨೬). [ಸಂ. ಸುತಲಾಭಾರ್ಥಿನ್‌! 
ಸುತಶೋಕ (ನಾ). ಮಗನ ಅಗಲಿಕೆಯಿಂದ ಉಂಟಾಗುವ ದುಃಖ: 
ಸುತಶೋಕೋದ್ರೇಕದಿಂ ಸೈಂಧವನನಲ್‌ವೆನೆಂದರ್ಜುನಂ ಪೂಣ್ಣಂ (ಪಂಪಭಾ. ೧೧-೧೨೭). 
[ಸಂ.1 
ಸುತಶ್ರೇಣಿ (ನಾ). ಒಂದು ಬಗೆಯ ವನಸ್ಪತಿ; ಇಲಿಕಿವಿಗಿಡ: "ಚಿತ್ರಾ. . . 
ಸುತಶ್ರೇಣೀ, ರಂಡಾ, ಮೂಷಕಪರ್ಣೀ, ಎಲಿಯಾಲದ ಮರಕ್ಕೆ ಹೆಸರು, ಇಲಿಕಿಮಾಗಿಡ'' 
(ಸಿದ್ಧಾಂತಿ. ೧೩೨). ([ಸಂ. ಸುತಶ್ರೋಣೀ) 
20, ಸುತಳ "ಸುತಲ' ನೋ. 
ಸುತಾನ (ನಾ). ಇಂಪಾದ ಸ್ವರ; ಮಧುರಸ್ವರ: ವೀಣೆಯಂ ಗಾನಿ ಬಾಜಿಸೆ 
ಸುತಾನಂ  ತಾನತಾನಮಾಗುಣ್ಮದೊಡೆ ಬಂದ ಕೊಜತೆ ಗಾನಿಗೋ ವೀಣೆಗೋ 
(ಪದ್ಮರಾ. ೧-೩); ಸ್ಥಾಯಿ ಸಂಚಾರಿಗಳ ಸರಿಗಮಪಧನಿಯ ಸರದಾಯತದ 
ಶುದ್ಧ ಸಂಕೀರ್ಣ ಸಾಳಗದ ಪೂರಾಯತ ಸುತಾನಂಗಳಂ , . . ಸೊಗಸುಗೊಳಿಸಿ 
(ಜೈಮಿಭಾ. ೨೧-೫೮). [ಸಂ.] 
ಸುತಾಹೃತಿ (ನಾ). ಮಗನನ್ನು ಅಪಹರಿಸುವುದು: ದಾನವನಿನಾದ ಸುತಾಹೃತಿಯೊಳ್‌ 
ಪೊದಟ್ಟ ನಿನ್ನಾಧಿಯನಾನಭೀಕ್ಷಿಸಿ ಗುಣಪ್ರಣಯಿತ್ವದೆ ಬಂದೆನೆಲ್ಲೆ (ಚಂದ್ರಪು. ೫-೩೦). 
[ಸಂ.1 
ಸುತಾಳಿಸು, ಸುತ್ತಾಳಿಸು (ಕ್ರಿ). ಬೀಸು (7) : ತೋರಗದೆಯ ಸುತಾಳಿಸಿ ಮುಂಗಾರ 
30| ಮುಗಿಲಂತೆ ಮೊಳಗಿ (ನಾಗಕು. ೧೮-೧೧೩). ಸುತ್ತಾಳಿಸು: ಬಾಳೇಂದು ಕೈದು 
ವನುದ್ದಕಿಟ್ಟಾಂತು ಸುತ್ತಾಳಿಸಿ ಖಡ್ಗಖಡ್ಗದೊಳು ಏಳಡಿ ಹಿಂದು ಮುಂದಕೆ ನಡೆದರು 
(ಭರಚೆ. ೬೩-೨೨). [ಸುತಾಳನೃ 4 - ಇಸ್ಕು) 
ಸುತಿ (ನಾ). ೧. ವೇದ; ಶ್ರುತಿ: "'ಓದು, ಪಟವಾತು, ಬೇದಂ, ಸುತಿ - ಈ ೪ 
ವೇದಂ''(ಕಶಸಾ. ೫೭-೨೪೨) ನೆಲನೇ ತೇರ್‌ ಸಸಿ ಬಿಸುಗದಿರರೆ ಗಾಲಿ ಒಗ್ಗುವಡೆದ ಸುತಿಯೇ 
ಕುದುರೆಗಳ್‌ (ಉದ್ಭದೇ. ೪-೪೬): ಸುತಿಯೊರೆದ ಕಾರಣದಿನಿದಜಂ ಬಳಿಕೆ ನೀನತಿ 
ಶುಚಿರ್ಭೂತನಾಗೆಂದು ಕೊಡೆ (ಸಿದ್ಧೇಪು. ೬-೫೩). ೨. [ಸಂಗೀತ] ಗಾಯನ, 
ವಾದನಪ್ರಯೋಗಕ್ಕೆ ಆಧಾರವೆಂದು ಇಟ್ಟುಕೊಳ್ಳುವ ಸ್ವರ: ಪದಕೊರಲಿಂಪ 
ನಪ್ಪುಕೆಯೆ (ಕೊಂಕು ನ।]ಯಂ ಗಮಕಂಗಳಿಂ ಪೊದರ್ಕೊದಳೆಟ್‌ದಿಕ್ಕಿದಂತೆ ಸುತಿಯೊಳ್‌ 
ಸಮವಾಗಿರೆ ಜಾಣನಾಂತು . . . ಪಾಡಿದಳ್‌ (ಪಂಪಧಾ. ೭-೮೮); ಸಮಶುದ್ವಸ್ಸುಟ 
ಮಪ್ಪುದೊಂದು ಸುತಿಯಂ ಪ್ರಾರಂಭಿಗಂ ಮಾಡೆ (ಶಾಚಿಪ. ೧೦-೩೫). ೩. ಒಂದು 
ಬಗೆಯ ವಾದ್ಯ : ಸುತಿ ಮೌರಿ ಡೋಲು ತಂಬಟೆ . . . ಮಾರ್ದನಿಗುಟ್ಟಿದುದು 
(ಅದ್ಭುತ. ೩೨-೧೦). [ಇ ಸಂ. ಶ್ರುತಿ] 
ಸುತಿಗುಡು (ಕ್ರಿ). ಗಾಯನವಾದನ ವ್ಯವಹಾರದಲ್ಲಿ ಆಧಾರಸ್ವರವಾಗಿ ಸೇರು, 
— ಒಂದುಗೂಡು, - ಹೊಂದಿಕೊಳ್ಳು: ಪೂಗೊಯ್ವ ಪುಳಿಂದಿ ಪಾಡುವ ಸಂಗೀತ 
ದಿಂಚರಕ್ಕೆ ಸು!ಪಾಠಾಂ. ಶ್ರು)ತಿಗುಡುವಂತೆಸೆವ ಪವನಪೂರಿತಕೀಚಕರಂಧ್ರನಿನದಕ್ಕೆ ಪೆಡೆಯೆತ್ತಿ 
ನಿಲುಂಬಿ ನಲಿವ ಫಣಿಗಳಿಂ (ರಾಜೇ. ೫ ೫೫ ವು. ಸುತ+ ಕುಡು (< ಕೊಡು) 


15 


25 


35 


4s 


ಸುತಿಗೂಡು 


ಸುತಿಗೂಡು (ಕ್ರಿ). ಗಾಯನವಾದನಗಳಲ್ಲಿ ಆಧಾರವೆಂದು ಇಟ್ಟುಕೊಂಡ 
ಸ್ವರಸ್ಥಾಯಿಯೊಡನೆ ಹೊಂದಿಕೊಳ್ಳು; ಶ್ರುತಿಗೂಡು: ಒಸೆದು ನೃಪಾಳನಾಡಿಸಿದ 
ಸೋಗೆಗಳಿಂತಿವು ಚಕ್ರಿ ಬೀಣೆ ಬಾಜಿಸೆ ಸುತಿಗೂಡಿ ತಾರಯಿಪ ತುಂಬಿಗಳಂತಿವು 
(ವರ್ಧಪು. ೫-೬೧); ಅಣಿಯಿಂ ನಾಲ್ವಡಿಕೃಷ್ಣರಾಜನೊಲವಿಂದಂ ಬೀಣೆಯಂ ಕೊಂಡು 
ಬಿನ್ನಣದಿಂದಂ ಸುತಿಗೂಡೆ ಕೂಡೆ ಲಯಮುಂ ತಾಳಂಗುಡಲ್‌ ಸ್ಮಾಯಿಯೊಳ್‌ 
(ಮೈಸೂಂಮ. ೫-೪೨). (ಸುತಿ 1 ಕೂಡು] 

ಸುತೀಕ್ಷ (ಗು). ೧. ಬಹಳ ತೀಕ್ಷೃತೆಯುಳ್ಳ, - ಹರಿತವಾದ: ಆತನ ಮುಖದಲ್ಲಿ 
. : : ಯಾವ ಒಂದು ಉಜ್ವಲ ಸುತೀಕ್ಷ್ಣಶಕ್ತಿಯನ್ನು ನೋಡಿದೆನೋ ಅದನ್ನು ಇಂದಿಗೂ 
ಮರೆತಿಲ್ಲ (ಬಂಕಿಮ. ೨: ಮುನ್ನುಡಿ). (ನಾ). ೨. ಒಂದು ನರಕದ ಹೆಸರು: ಸದಮನ 
ಸುತೀಕ್ಸ್ಮ . . . ಶತಮಹಾಶನಮೆಂಬೈದು ಮಂತ್ರಿನರಕಂಗಳಂ ಪರಿವೇಷ್ಟಿಸಿ |10 
ಸುಘೋರವೆಂಬರಸುನರಕವಿಹುದು (ವಿವೇಕ. ೧೫೨). [ಸಂ.1 

ಸುತೆ (ನಾ). ಮಗಳು; ತನುಜೆ: ""ಪೆಣ್‌ ದುಹಿತನಂದನೆ ಪತ್ರಿ ಸುತೆಯೆನಿಕ್ಕುಂ'' 
(ಮಂಗರಾ. ೯೧-೯); ಸುತೆಯಂ ಕೊಟ್ಟೆನೆಗಖಿಳಕ್ಟಿತಿಯುಮನಾಳ್ಗಿರದೆ"ಸುಖದಿನತಿಚಪಳಂ 
ದುರ್ಮತಿಯಾಗಿ ಬೆಚ್ಚಿ ಪೋಪೊಂದತಿಶಯಮೇಕೆ (ಧರ್ಮಾಮೃ. ೧೦-೧೦೧); ಸುತೆಯುಂ 
ನುತೆಯುಂ ಜಿತಸುರಸತಿತತಿಯಂ ರಾಜಮತಿಯನತ್ಕೂರ್ಜಿತಭೂಪತಿಸುತೆಯರಂದು 
ಪಂಚಕಶತಮಿತೆಯರ್ವೆರಸು ತರಿಸಿದಂ ಹರಿ ಭರದಿಂ (ನೇಮಿಪು. ೧೩-೫೦); ಸುತೆಯ 
ನತಿಶಯ ಸುರೂಪೋನ್ನತಿಯಂ ಬರವೇಯ್ದು (ಶಾಂತೀಶ್ವ. ೯-೧೧). [ಸಂ. ಸುತಾ] 

ಸುತ್ತ "ಸುತ್ತುಂ' ನೋ. 

ಸುತ್ತಂ "ಸುತ್ತುಂ' ನೋ. 

ಸುತ್ತಣ "ಸುತ್ತು' ಪರಾ. 

ಸುತ್ತಣಿ (ನಾ). (ವೀರೋಚಿತವಾದ) ಅಲಂಕಾರವಿಶೇಷ, - ಭೂಷಣ: 
ಮಣಿಕಟಿಯ ಸರಪಳಿಯ ಸರ ಮೊಚ್ಚೆಯದ ಸುತ್ತಣಿಯ . . . ಬಿರುದಿನ ಭಟ 
(ತೊರರಾ. ೬-೨೯-೧೩). (7) 

ಸುತ್ತಮುತ್ತ "ಸುತ್ತುಮುತ್ತು' ನೋ. 

ಸುತ್ತಮುತ್ತಲು "ಸುತ್ತುಮುತ್ತು' ಪರಾ. 2 

ಸುತ್ತರಿ "ಸುತ್ತುವರಿ' ನೋ. 

ಸುತ್ತಲ್‌ "ಸುತ್ತ್ತು' ಪರಾ. 

ಸುತ್ತಲಿಸು (ಕ್ರಿ). ಬಳಸು; ಸುತ್ತುಗಟ್ಟು: ಕೆಲಬರು ಸುತ್ತಲಿಸಿಕೊಂಡು . . .ಗೋವರ 
ಕುಸುಲಿದಜ್‌ದರು (ಕುವ್ಕಾವಿಓರಿಇ. ೫-೪೩). [ಆಸುತ್ತ್ವು ಕ - ಇಸು] 

ಸುತ್ತಲು "ಸುತ್ತ್ತು' ಪರಾ. 30 

ಸುತ್ತಳತೆ (ನಾ). ಸುತ್ತಲಿನ ಅಳತೆ; ಪರಿಧಿ: ಈ ಕೋಡಿನ ಬುಡದ ಸುತ್ತಳತೆ 
ಸುಮಾರು ಅರ್ಧಮೊಳ ಇರುವುದು (ಮುಂಬ. ೪-೪೭). [ಸುತ್ತು *- ಅಳತೆ] 

ಸುತ್ತಳಿ "ಸುತ್ತಲ್‌' ನೋ. | 

ಸುತ್ತಲಿ, ಸುತ್ತಳಿ (ಕ್ರಿ). ೧. ಅಳ್ಳಕವಾಗು; ಸಡಿಲವಾಗು: ಸವಿ ಸಮನಾಗೆ 
ಸುತ್ತಲ್‌ದ ತೋಳ್‌ ಸತವಾದೆರ್ದೆಯಿಂಪಲಂಪನಪ್ಪುವ ಬಗೆ ಬೀಗಿ ಬಾಯೊಳಗೆ ಸಿಲ್ಕಿದ |35 
ಬಾಯ್‌ . . . ರತಾಂತದೊಳ್‌ (ಲೀಲಾವ. ೯-೪೬); ಜಳಕೇಳಿಯೊಳಾಗಳ್‌ ಸುತ್ತಲ್‌ದ 
ಬಟಲ್ಲುಡಿಯ ಪೊಳೆಪನಸಿತೋರಗನೀ ಸ್ಮಳದೊಳಿದೆಯೆಂದು ಭಯದಿಂ ಕೆಳದಿಯ 
ಕಂಧರಮನಬ್ಬದಳ್‌ ಬೇಜೊರ್ವಳ್‌ (ಕುಸುಮಾ. ೫-೧೪೯). ಸುತ್ತಳಿ: ೨. ಸುತ್ತಲಿನ 
ಪರಿವಾರವು ಇಲ್ಲವಾಗು (7): ಹುತ್ತೇಜ್‌ ಹಲುಗಿರಿದು ಹುಲುಗಚ್ಚಿ ಹಸಗೆಟ್ಟು 
ಸು|ಪಾಠಾಂ. ಸ।ತ್ತಳಿದು ಬತ್ತಳಿಸಿ ಹಿರಿದು ಮಂಡೆಯ ಬಿಟ್ಟು ವಿಸ್ತರಿಸಲಾಜದ 
(ಸೋಮಚ. ೫-೫೨). [ಸುತ್ತು + ಅಲ್‌] 

ಸುತ್ತಾಟ (ನಾ). ೧. ತಿರುಗುವುದು; ಸಂಚಾರ: ಹೂವೊಡವೆ ಹೆರರ ಕೈಯಿಂದೂಟ 
ಹೆರರ ಕೈಯ ಸುತ್ತಾಟ (ಕಾಲರ. ೨೬-೧). ೨. ಒ೦ದು ಬಗೆಯ ಖಡ್ಗದ ವರಸೆ: 
ಸವ್ಮಾಪಸವ್ಮದಿಂದ ಹೊಕ್ಕು ಭ್ರಮಣಉ ಮಾಡಲ್ಪಟ್ಟಿತು ಅದು ಸುತ್ತಾಟ ಎಂಬುದೂ 
ಮತ್ತೊಂದಾದ ಅಲ್ಪಬ್ರಮಣಂ ಕಿರಿಸುತ್ತಾಟ ಎಂದೂ . . . ಖಡ್ಗಶಾಸ್ತ್ರ ಬಲ್ಲವರಿಂದ |45 
ನುಡಿಯಲ್ಬಡುವುದು (ಖಡ್ಗಟೀ. ೪-:೬). (ಸುತ್ತು 1% ಆಟ) 


ದ್‌ 


40 


೮೫೯೬ 


ಸುತ್ತಿಸು 


ಸುತ್ತಾಡಿಸು (ಕ್ರಿ). ೧. ಸುತ್ತು ತಿರುಗಿಸು,-- ಆಡಿಸು; ಸುತ್ತ ಚಲಿಸುವಂತೆ 
ಮಾಡು: ಕೈಯಲ್ಲಿ ದೊಣ್ಣೆಯನ್ನು ಸುತ್ತಾಡಿಸಿದರು (ರೂಢ). ೨. ತಿರುಗುವಂತೆ 
ಮಾಡು; ಅಲೆದಾಡಿಸು: ಅವರು ಮನೆಮನೆ ಸುತ್ತಾಡಿಸಿದರು (ರೂಢಿ). 
[ಸುತ್ತು 4 ಆಡಿಸು] 
ಸುತ್ತಾಡು (ಕ್ರಿ). ತಿರುಗು; ಅಲೆದಾಡು: ರಜೆಯೊಳು ಹತ್ತೂರು ಸುತ್ತಾಡಿ ದೂರದ 
ಬೊಂಬಾಯಿಯನು ಕಂಡು ಬಂದೆ (ಇಂಚಾಪ. ೨೮-೩೦); ಬಯಲಿನಲ್ಲಿ ಬಹಳ 
ಸುತ್ತಾಡ ಬೇಕಾಗುವುದರಿಂದ . . . ಆರೋಗ್ಕಭಾಗ್ಮ ಸುಧಾರಿಸಬಹುದು 


(ಸಸ್ಮಕ. ೮೫). [ಸುತ್ತು * ಆಡು! 


ಸುತ್ತಾಲಯ (ನಾ). (ದೇವಾಲಯದ) ಸುತ್ತಲಿನ ಗೋಡೆ; ಪ್ರಾಕಾರ; 


ಪೌಳಿ: ಶ್ರೀಗಂಗರಾಜ ಸುತ್ತಾಲಯವಂ ಮಾಡಿಸಿದಂ (ಎಕ. ೪, ೧೭೭-೧; ಸು. 1177). 
[ಸುತ್ತು 4 ಆಲಯ! 
ಸುತ್ತಾಳಿಸು "ಸುತಾಳಿಸು' ನೋ. 


ಸುತ್ತಿ 'ಸುತ್ತಿಗೆ' ನೋ. 


ಸುತ್ತಿ (ನಾ). ಮುತ್ತಿನ ಚಿಪ್ಪು; ಶುಕ್ತಿ: "'ಸುತ್ತಿಯೆನೆ ಶುಕ್ತಿಯೊಳೆ'' (ಕರ್ಣಾನಿ. ೩೮); 
ಕಕಾರಕ್ಕೆ ತಕಾರಂ . . . ಶುಕ್ತಿ - ಸುತ್ತಿ (ಶಮದ. ೨೬೪ ಪ್ರಯೋ). 
[ಆ ಪ್ರಾ. ಸುತ್ತಿ./ ಸಂ. ಶುಕ್ತಿ) 


ಸುತ್ತಿಗುತ್ತಿಗೆ (ನಾ). ವೇದಾಧ್ಯಯನ ಮಾಡಿದ ಬ್ರಾಹ್ಮಣರಿಗೆ ತೆರಿಗೆ 


ಯಿಲ್ಲದಂತೆ ಕೊಟ್ಟ ಭೂಮಿಯ ಗೊತ್ತುವಳಿ, - ಕರಾರು; ಶ್ರೋತ್ರಗುತ್ತಗೆ: 
ಮೂಮಲುಗ್ರಾಮವನು ನಿವಗೆ ಸುತ್ತಿಗುತ್ತಿಗೆಯಾಗಿ ಕಲುಪಟೆಯಾಗಿ ಕೊಟೆವು 
(ಮೈಆರಿ. ೧೯೩೦, ೨೧-೯; 1546). "ಸ್ರೋತ್ರಗುತ್ತಿಗೆ' ಪರಾ. 
(ಸುತ್ತಿ (ಆ ಸಂ. ಶ್ರೋತ್ರಿಯ) 3 ಗುತ್ತಿಗೆ (ಆ ಗುತ್ತಗೆ)] 

ಸುತ್ತಿಗೆ, ಸುತ್ತಿ (ನಾ). (ಕಲ್ಲು , ಕಬ್ಬಿಣ ಮೊದಲಾದುವುಗಳನ್ನು ಕುಟ್ಟಲು 
ಬಳಸುವ) ಒಂದು ಬಗೆಯ ಕಬ್ಬಿಣದ ಸಾಧನ: "ಸುತ್ತಿಗೆ ಲೋಹ ಟಂಕಮಕ್ಕು'' 
(ಮಂಗರಾ. ೧೧೩-೮); ನೊಂದ ಬೆರಳಿನ ಮೇಲೆ ಸುತ್ತಿಗೆ ಬಂದು ಬಿದ್ದವೊಲಾಯ್ತು 
(ಉತ್ತರಾ. ೨೯-೪೯). ಸುತ್ತಿ, : ಸುತ್ತಿ ತೆಗೆದುಕೊಂಡು ಬಾ (ರೂಢಿ). 

(ದೇ. ॥ ತಮಿ. ಚುತ್ತಿಯ, ಚುತ್ತಿ; ಮಲ. ಚುತ್ತಿಕ, ಚುತ್ತಿ; ತುಳು. ಸುತ್ತಿಗೆ, 

ಸುತ್ತಿಯೆ, ಸುತ್ತಿ, ಸುತ್ತೆ; ತೆಲು. ಸುತ್ತೆ./ ಮರಾ. ಸುತ್ಕೀ। 

ಸುತ್ತಿಗ್ಗೆ (ನಾ). ದಾರ; ನೂಲು; ಸೂತ್ರ: ಸುತ್ತಿದ ರೇಫೆ ದಡ್ಡಕ್ಕರಮಾದುದರ್ಕೆ 
. ೬ ೬ ಸೂತ್ರಿಕಾ-ಸುತ್ತಿಗೆ (ಶಮದ. ೨೬೧ ಪ್ರಯೋ). [ಆ ಸಂ. ಸೂತ್ರಿಕಾ] 

ಸುತ್ತಿಗೆ (ನಾ). (ಕರಾ) ಹಣವನ್ನು ಸಾಲಕೊಡುವಾಗ ಇಟ್ಟುಕೊಳ್ಳುವ 
ಆಧಾರ, - ಈಡು; ಒತ್ತೆ: (ಕಿಸಂಗ್ಲಾ. ೬೫). (7 

ಸುತ್ತಿಡಿ (ಕ್ರಿ). ಸುತ್ತುವರಿ; ಹಬ್ಬು: ನಳನಳಿಸುತ್ತೆ ಸುತ್ತಿಡಿದು ತೋರ್ಪ ಕದಂಬದಿಂ 

ಸುತ್ತು *- ಇಡಿ,) 

ಸುತ್ತಿಡು (ಕ್ರಿ). ಸುತ್ತಲೂ ಕಟ್ಟು,-- ಸುತ್ತು: ಮೇರುನವನೇ ಪಟ್ಟೆವೊಯ್ದಾ 
ವಾರಿರುಹಭವನಾ ಪುರಶ್ರೀ ಚಾರುತೆರೆ ಸುತ್ತಿಟ್ಟನೆನೆ ಹೊಂಗೋಂಟೆ ರಂಜಿಪುದು 
(ಸಾಳ್ತಭಾ. ೨-೬). (ಸುತ್ತು * ಇಡು] 

ಸುತ್ತಿಸು (ಕ್ರಿ). ೧. ಸುತ್ತಲೂ ಕಟ್ಟು: ಕಂಭಂಗಳೊಳೆಲ್ಲಂ ಸುಯ್ಕಾಣದ ಚಿನ್ನದ 
ಪಟ್‌ಯ ಸಕಳವಟ್ಟೆಗಳಂ ಸುತ್ತಿಸಿ] (ಪಂಪಭಾ. ೩-೪೦). ೨. ಸುತ್ತಿಕೊಂಡಿರು; ಸಿಕ್ಕು 
ಹಾಕಿಕೊಂಡಿರು: ಅವನಿಜನರ್ಕಸುತಂ ಸಿಂಹವೃಷಾದ್ಯುದಯದೊಳೇಕಲಗ್ನಸ್ಥಿತರಾಗೆ 
ವಿಲಗ್ನಗೃಹನವಾಂಶಕದವಯವದೊಳ್‌ ಸುತ್ತಿಸುಗೆ ಕರುಳ್ತೊಡಕಕ್ಕುಂ (ಜಾತತಿ. ೪-೩೧). 
೩. ತಿರುಗಿಸು; ಸುತ್ತುಹಾಕಿಸು: ನೋಟ ವಿಷಯದಿಂದೊಳಗಾದ ಪುರುಷರ 
ಕೋಟಲೆಗೊಳಿಸಿಸುತ್ತಿಸುತ ಆಟವಿದೆಂಬಂತೆ ತಿರುಗಿಸುತಿರ್ದರು ಯಾಟಳದುಯ್ಯಲೆಗಳನು 
(ಮೋಹತ. ೧೪-೮೯); ಅವರು ಹುಚ್ಚನನ್ನು . . . ಕೆಲವು ಬೀದಿಗಳಲ್ಲಿ ಬೇಗಬೇಗ 
ಸುತ್ತಿಸಿದರು (ರಉಾಎಜ. ೨೬). ೪. ತೊಡಿಸು: ಆತನ ಕೈಯ ಪೂಮಾಲೆಯ ನಿನ್ನಯ 
ನೂತನವೇಣಿವಲ್ಲರಿಗೆ ಪ್ರೀತಿಯಿಂ ಸುತ್ತಿಸುವುದು (ಕಂನವಿ. ೬-೧೬೯).. 

[ಸುತ್ತು * - ಇಸ್ಬು] 


(ಗಿರಿಕ. ೧-೫೨). 


ಸುತ್ತಿಆ್‌ 


ಸುತ್ತಿಖೌ (ಕ್ರಿ). ಬಳಸು; ಸುತ್ತುವರಿ: ಪರ್ಯಾಯಂದಪ್ಪದೇಂ ಸುತ್ತಿಟ್‌ದುವೊ | 
ವಲಯಾಕಾರದೊಂದೊಂದನತ್ಕಾಶ್ಚರ್ಯಂ (ಆದಿಪು. ೧-೪೮); ಅಸಂಖ್ಯ್ಮಾತದ್ವೀಪಮುಮಬ್ಬಿ 
ಯುಮೊಂದನೊಂದು ಸುತ್ತಿಟ್‌ದಿರೆ (ಮಲ್ಲಿಪು. ೧-೬೧); ಸುತ್ತಿಲೌದಿರ್ಪುದು ಜಂಬೂ 
ದ್ವೀಪಮಂ ಕ್ಲಾರಪಯೋಧಿ (ಅನಂಪು ೧-೭೨). [ಸುತ್ತು *- ಇಜ್‌ | 

ಸುತ್ತು (ಕ್ರಿ). ೧. ಬಳಸು; ಪ್ರದಕ್ಷಿಣೆಮಾಡು: "“ಸುತ್ತು - ವೇಷ್ಟನೇ'' (ಶಮಧಾ); 
ಸಖಾಗ್ರದಿಂ ತೆಂಟ್ಟು ನೆತ್ತಿವರೆಗಂ ಬಳಸಿಯುಂ ಮೆಯ್ಮಂ ಸುತ್ತಿ ಎಲ್ಲಾ ಎಡೆಗಳೊಳಂ | 
ಕಿಚ್ಚಂ ತಗುಳ್ಹಿ (ಪಡ್ಡಾರಾ. ೧೫೪-೭); ಪಲ್ಲಿಯಂತೆ ಕೇರಂ ಪತ್ತುತ್ತುಂ ಎಲೆವಳ್ಳಿಯಂತೆ | 
ಕಂಬಮಂ ಸುತ್ತುತ್ತುಂ (ಧರ್ಮಾಮೃ. ೧-೧೬೨); ಬೆಟ್ಟಕ್ಕೆ ಬೆಳ್ಳಾರ ಸುತ್ತಿತಯ್ಕಾ . . . | 
ಹರನೊಡ್ಡಿದ ಬಲೆಯಲ್ಲಿ ಸಿಲುಕಿದ ಮೃಗವು ಕೂಡಲಸಂಗಮಂಗೆ ಓಗರವಾಯಿತಯ್ಯಾ 1 
(ಬಸವ. ೮೩೫); ನಗರವಿರ್ದುದು ಶರಧಿ ಸುತ್ತಿದ ನಗದವೊಲು ನಾನಾದಿಗಂತದ ಬಗೆಯ 
ಭಾರಿಯ ಬಹಳ ನರಸಾಗರದ ಮಧ್ಯದಲಿ ಸೊಗಸಿದುದು (ತೊರರಾ. ೧-೧೨-೩೧); 
ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋದ ಹಾಗೆ (ಗಾದ). ೨. ತಿರುಗು; ಅಲೆದಾಡು; 
ಸಂಚರಿಸು :ದಾರಿಯೊಳು ಸುತ್ತಿ ಸುಳಿದಆಸಿದಂ (ಸಿದ್ದರಾ. ೨-೩೬); ಶೋಕದ ಸುರುಳಿಯನು 
ಸುತ್ತದ ಸುಸಮ್ಮ ಜ್ಞಾನಿಯಾಗೆಂದ (ತೂರಲಾ. ೪-೪-೬೭). ೩. ಆವರಿಸು; ಮುತ್ತು: 
ಮಲೆಯುತ್ತೊಲೆಯುತ್ತೆ ಸುತ್ತಿ ಕೈಪಟ್‌ದ ಗಜೇಂದ್ರದಂತೆ ಬರುತಿರ್ದುದು ಭೀಕರನೊಂದು 
ಸೂಕರಂ (ಕಾವ್ಯಸಾ. ೧೧೧೨ ಶೂಡ್ರಕ;: ಎಚ್ಚ ಶರಾಳಿಗಳ್‌ ಭಯಂಕರತರಮಾಗೆ 
ಭೂಭುವನಮೆಲ್ಲಮುನೊರ್ಮೆಯೆ ಸುತ್ತಿ ಮುತ್ತಿಕೊಂಡಿರೆ ದೆಸೆಗಾಣಲಾಗದು 
(ಪಂವಭಾ. ೧೦-೧೧೬); ಕಣ್ಣುಗಳರಳಿದವು ಹೊಗೆ ಸುತ್ತಿ ಸುಯ್ಲಲಿ ಸುರಿದುದುರಿ 
(ಕುವ್ಮಾದ್ರೋ. ೧೯-೧೩). ೪. ಸುರುಳಿಯಾಗು; ದುಂಡಾಗು: ಮರಗಟ್ಟೆಂಬಂತೆ 
ಸುತ್ತುಂ ಮೊದಲೊಳಜಗರಂ ಸುತ್ತೆ (ಕಾದಂಪೂ. ೧೨೦); ಆ ಪೊನ್ನ ನೊಂದು ಪನ್ನಗಂ ಸುತ್ತಿ 
ಪಟ್ಟಿರ್ದೊಡೆ ಕೊಳಲಂಜಿ ಪೋದೆಂ (ಪಂಚತಂ. ೧೭೭-೧೪): ಸುತ್ತಿದುರಗನ ಮಂದರಾಚಲ 
ಕಿತ್ತು ಬೀಳ್ವಂದದಲಿ (ಕುವ್ಕಾದ್ರೋ. ೩-೭೫). ೫. ಸುರುಳಿಮಾಡು; ದುಂಡಾಗಿಸು : 
ಎಳೆವೆರೆ ಸುತ್ತಿದಂತೆ ಮಿಲುಗುತ್ತಿರೆ ಕೇದಗೆಯೋಲೆ (ಕಾದಂಉ. ೧೪೯). ೬. ಕಟ್ಟುಹಾಕು: 
ಖಡುಗಶಿಖ ಪರಶುಮೃಗ ಪುಲಿದೊವಲು ಸುತ್ತಿ ಬಿಗಿದುಡಿಯ ಹರಿನಯನವೆರಸಿದ 
ಮೆಲ್ಲಡಿಯ ನಿಜದ ಮೂರ್ತಿಯಂ ತೋಟ್‌ಸಿದನು (ಸಿದ್ದರಾ. ೨-೨೬); ಗಳೆಗಳಲಿ ಸೀರೆಗಳ 
ಸುತ್ತಲಿಯೆಂದು ಕೈವೀಸಿದನು ಕಲಿದ್ರೋಣ (ಕುವ್ಮಾದ್ರೋ. ೧೫-೩೨). ೭. ತೊಡರು; 
ಸಿಕ್ಕಿಕೊಳ್ಳು : ಅಜಸುವ ಬಳ್ಳಿ ಕಾಲ ಸುತ್ತಿತ್ತೆಂಬಂತೆ (ಅವಚಂ. ೧೬೬-೭೫೨). ಆ. ಕೂಡು; 
ಸೇರು: ನಸುಗಂಜಿ ಸುತ್ತಿಹುದು ವೊಣಗಿಹುದು ದೋಷವಶನಕ್ಕೆಂಟು ತೆಆನಪ್ಪುದು 
(ಸೂಪಶಾ. ೩ ೧). 

(ದೇ. ॥8 ತಮಿ. ಮಲ. ಚುಟ್ಮು; ಕೊಡ. ಚುತ್ತ್‌; ತುಳು. ಸುತ್ತು, ಸುಂದು; 
ತೆಲು. ಚುಟ್ಟು; ಕೋಲಾ. ಸುತ್‌; ನಾಯ್ಕಿ. ಸುತ್ತ್‌; ಪರ್ಜಿ. ಚುತ್ತ್‌; ಕುವಿ. ಸೂತಾಲಿ। | 
ಸುತ್ತು (ನಾ). ೧. ಬಳಸಿರುವುದು; ವೇಷ್ಟನ: ""ವಳಯಿತಂ ವೇಷ್ಟಿತಂ 
ಪರಿವೇಷ್ಟಿತಂ ಪರಿಕ್ಷಿಪ್ತಮೆನೆ ಸುತ್ತಕ್ಕು'' (ಮಂಗರಾ. ೧೨೯-೧೨); ಅಮರಾನೀಕದ ಸುತ್ತು 
ಪೋಲೆ ದಿನನಾಥಾವಂಧ್ಯಸಂಧ್ಯಾಭ್ರವಿಭ್ರಮಮಂ (ಶಾಂತಿಪು. ೪-೧೧೬); ಮರಗಟ್ಟೆಂಬಂತೆ 
ಸುತ್ತುಂ ಮೊದಲೊಳಜಗರಂ ಸುತ್ತೆ (ಕಾದಂಪೂ. ೧೨೦); ಸುತ್ತಿನ ದಾರಿಗಳ ನೋಡಿ 
(ಗಗತಾ. ೧೪:೨). ವಿ. ಸುತ್ತಿರುವುದು; ಮಂಡಲ; ವಲಯ: ಬಿರಿಮುಗುಳ್ಗಳೊಳ್‌ 
ತುಜುಗಿದದಿರ್ಮುತ್ತೆಯ ಸುತ್ತಿನೊಳೆಸೆದುಪಾಶ್ರಯಂಬಡೆದ ಸಾಂದ್ರ ಚಂದ್ರಕಾಂತದ ಶಿಲೆ 
(ಪಂಪಭಾ. ೫-೫ ವ); ಕರುಣದ ಸುತ್ತಿನಂತೆ ಸತ್ಮದ ಸಾಲದಂತೆ ಭಕ್ತಿವನಿತೆಯ ಕರ್ಣಪತ್ರ 
ದಂತೆ (ನಂಬರ. (೬-೫೩); ಸುಖದ ತನಿರಸದ ಪೆರ್ಮಡು ಸುಖದೂತ್ರಿನ ಸುತ್ತು 
ಸುಖದ ತಣ್ಣುಳಿಲೆನಿಕುಂ (ಶ್ರೀಪದಾ. ೬೭). ೩. (ಸುತ್ತಲೂ ಕಟ್ಟುವ) ಪಟ್ಟಿ; ಕಟ್ಟು: 
ಆರಸಂಗೆ ಮನೆವೆರ್ಗಡೆ ಮುದ್ರಾಂಕಿತಮಪ್ಪುಪಾಯನದ ಮುದ್ರೆಯಂ ಕಳೆದು ಸುತ್ತನಟ್‌ದು 
ಬಿತ್ತರಿಸಿ ತೋಜುವುದುಂ (ಶಾಂತಿವು ೨-೨೨ ವ); ತುಜುಬ ಬಲಿದೊಳಗೌಕಿ ಮೊನೆ 
ಮುಂಜೆಜಗನಳವಡೆ ಸೆಕ್ಕಿ ಸುತ್ತಿನೊಳಿಜುಕಿ ಬಿಗಿದ ಕಠಾರಿ ದಾರದ ಗೊಂಡೆಯವ ಕೆದಟ್‌ 
(ಕುವ್ಮಾದ್ರೋ. ೧೭-೧೯). ೪. ಸುರುಳಿಯಾಕಾರದ ಗುಂಡಾಗಿರುವ ಒಂದು ಬಗೆಯ 
ಆಭರಣ: ಕಾಮಿಗಳನನಂಗನಾಜ್ಞೆಯೊಳೆ ಪೋಣಿಸಿದೋಲೆಯ ಸುತ್ತು ನೋಟ್ಟ್ಪೊಡಂ 
ತೊಟ್ಟ ಕುಪ್ಪಸ ಬಟ್ಟಿಹ ಸುತ್ತು . . . 


ಬಗೆಗೂಳಿಸತ್ತು (ಸೂಕ್ತಿಸು. ೮-೨೨೨); 


5 


2s 


ತಿಂ 


೮೫೯೭ 


ಶುತ್ತುಂಗೊಳ್‌ 


»ಡಿಲೊಳಗೆ ಕಟ್ಟಿದ ಮುಡಿಚೀಲವು ಹಡಪಗಳಿಂದ ಸೆಟ್ಟಿಗಳಿರುತಿಹರಲ್ಲಿ 
(ಅಂಜಟ. ೩-೮೦); ಮಣ್ಣು ಮೆತ್ತಿಕೊಂಡಿದ್ದ ಸುತ್ತು ಕಾಲುಂಗುರಗಳನ್ನು ಶುಚಿಮಾಡಿ 
ಮತ್ತೆ . . . ತೊಡಿಸಿದಳು (ಮಲೆವು. ೬೭೨). ೫. ಅಗಲ; ಹರವು; ವಿಸ್ತೀರ್ಣ: 
""ಪರಿಣಾಹಃ, ವಿಶಾಲತಾ -ಈ ೨ ಸುತ್ತು'' (ಹಲಾಯು.೧೩೦-೧೦೧). ೬. ಬಳಸುಮಾತು; 
ನೇರವಲ್ಲದ ನುಡಿ: ಎಳಸುತ್ತಿರ್ದ್ದಪೆ ಪುಷ್ಪಮಂಜರಿಗೆ ಕೊಳ್ಳೀ ಸುತ್ತಿದೇಕೆ 
(ಕಾದಂವೂ. ೭೬೯); ಸುತ್ತೇಕೆ ಬಳಸೇಕೆ ನೆಟ್ಟನೆ ಮಾತಾಡು ಬಂದಂಥ ಕಜ್ಜದ ಮೇಲೆ 
(ಇಂಟಾವ. ೨೩೮-೭೬). ಪ. ನೆರೆಹೊರೆ; ಪರಿಸರ: ಮನೆಯ ಒಳಗಿನಿಂದ ನೋಡಿದರೂ 
ಸುತ್ತಿನ ದೃಶ್ಯ ಬಲು ಸುಂದರವಾದದ್ದು (ಯೋಧಪು. ೨೪). ೮. (ಎಲೆ, ಪತ್ರ 
ಮೊದಲಾದುವುಗಳನ್ನು ಸುತ್ತಿಮಾಡಿದ) ಚುಟ್ಟ; ಹೊಗೆಸುತ್ತು: (8). 

ಸುತ್ತಣ 5. ಸುತ್ತ ಇರುವ: ಮರಮರ ಮಧನಿಸಿ ಕಿಚ್ಚು ಹುಟ್ಟಿ ಸುತ್ತಣ 
ತರುಮರಾದಿಗಳ ಸುಡಲಾಯಿತ್ತು (ಮಹಾದೇ. ಬ. ೬೯-೧೭೧); ಸುತ್ತಣ ಬೀದಿಯೊಳಗೆ 
ರಾಜಿಸುತಿಹ ಮೊತ್ತದಂಗಡಿಗೇರಿಯೊಳಗೆ (ಕಂನಎ. ೨-೮೨). ಸುತ್ತಲ್‌, ಸುತ್ತಲು 
= ಸುತ್ತ ಇರುವ ಪ್ರದೇಶ,-- ಆವರಣ: ಪೊಸಕಾರೊಳಿಂತು ಬೆಳ್ಳಗೆ 
ಪಧಿಕಾಂಗನಾಜನಮನಂಜಿಸುವಂತಿರೆ ತೋಟ್‌ ಸುತ್ತಲುಂ (ಕವಿರಾ. ೧-೧೨೪); ಸುತ್ತಲುಂ 
ಪರಿವ ಜರಿವೊನಲ್ಲಳಿಂ (ಪಂಪಭಾ. ೩-೨೨ ರಗಳೆ); ಪಕ್ಷಿಮೃಗಕುಲವೆರಸಿ ಮೆಜ'ದವು ಬನದ 
ಸುತ್ತಲು (ಕುವ್ಮಾಳ. ೩-೨). ಸುತ್ತಿನುಂಗುರ ಎ ಬೆಳ್ಳಿ, ಬಂಗಾರಗಳಿಂದ ಮಾಡಿದ 
ಕಾಲಿನ ಬೆರಳಿಗೆ ಧರಿಸುವ ಉಂಗುರ: ಮುತ್ತಿನ ಮುಡಿಯ ವಿಲಾಸಿನಿಯರು 
ಸೂಲಗಿತ್ತಿಯ ಕರೆ ಪುರೋಹಿತರ ಸುತ್ತಿನುಂಗುರ ಮದ್ದುಮಣಿಯಂತ್ರಗಳ ತಂದು 
ತೆತ್ತಿಸಿದರು ಕಾಲ್ದೆಸೆಯ (ಮೋಹತ. ೧೭-೧೩). ಸುತ್ತುಮಾತು = ನೇರವಲ್ಲ: ದ ಮಾತು; 
ಬಳಸುಮಾತು : ""ಪದರುನುಡಿ, ಮುಸುಕುಮಾತು, ಸುತ್ತುಮಾತು, ಕಟಕಿ'' 
(ಕಂನುಹು. ೮೭). [ಆ ಸುತ್ತು,./ ಮಲ. ಚುಜ್ಜು; ಕೊಡ. ಚುತ್ತ್‌; ತುಳು. ಸುತ್ತ; ತೆಲು. 
ಚುಟ್ಟು, ಚುಟ್ಟ; ಕುಎ. ಸೂತು] 


ಸುತ್ತು 'ಸುತ್ತುಂ' ನೋ. 
ಸುತ್ತುಂ, ಸುತ್ತ, ಸುತ್ತಂ, ಸುತ್ತು (ಅ). ಸುತ್ತಲು; ಬಳಸಿಕೊಂಡು: ಸುತ್ತುಂ 


, ಕುಣಿವುವು ನಲಿದಾಡಿ ಗೃಹಮಯೂರನಿಕಾಯಂ (ಕಾದಂಪೂ ೧೦೦೧). ಸುತ್ತ: ಜೋದರ 
ಡರಿದರಂದು ಸುತ್ತ ಮೆಜಿದವು ಮೇಲೆ ಪಲ್ಲವಸತ್ತಿಗೆಯ ಸಾಲುಗಳು (ಕುವ್ಮಾದ್ರೋ. ೩-೬). 
ಸುತ್ತಂ: ಕಲಿ ತಾನೊಬ್ಬನೆಂದಾಳ್ವರಿಯ ಸುತ್ತಂ ಸುತ್ತಿ ಬರುತಿರಲು (ಬಸಪ ೧೬-೨೦). 
ಸುತ್ತು: ಅಂಚೆಗಳಿಂಚರಮುಂ ಸುತ್ತು ಚೆಲ್ಪೆನಿಸಿರ್ದ ಗಂಧಶಾಲಿಗಳೇಂ ಮತ್ತಂ ಚಕ್ರವಾಕ 
ಹಂಸೀಸಂಚರದಿಂದೆಸೆವ ಬಹು ತಟಾಕದಿನೆಸೆಗುಂ (ಸೌಇಇ. 0-1, ೨೯೭-೧೭; 1177). 

[ಆ ಸುತ್ತು 


ಸುತ್ತುಂಗಾಅ, ಸುತ್ತುಗಾಅ (ನಾ). ತಿರುಗುವವನು; ಅಲೆಮಾರಿ: ಸೋಲದವನ 


ಸುತ್ತುಂಗಾಅನ . . . ಗಳಿಸಾಳಿವೆಂಗಳು ಬಯಸುವರೆ (ಇಚಿಸಾಂ. ೯-೮೯). ಸುತ್ತುಗಾಅ: 
ಗಾಳಿಸು ಗೆಲ್ಪನಂ ಹರಹು ಹೂಜೆಗನಂ ಸುಲಿ ಸುತ್ತುಗಾಅನಂ (ಲೀಲಾವ. ೨-೧೦೭). 
(ಸುತ್ತು - ಕಾಜ 


ಕ ಸುತುಂಗೂಲರ್‌ (ನಾ). ಸುರುಳಿಯಾದ ಕೂದಲು; ಗುಂಗುರುಕೂದಲು: 


ಸುತ್ತಲುಂ ನಿನ್ನನಾ ಕೋಮಳೆಯಂದಂಬೆತ್ತ ಸುತ್ತುಂಗುರುಳಳವಡಿಸಲ್‌ (ಆದಿಪು ೪-೨೧); 


ಸುತ್ತುಂಗುರುಳಂತರದೊತ್ತುತ್ತುಂ ದೆಸೆದೆಸೆಯೊಳಲೆವ ಕಣ್ಮಲರ್ಗಳಿನುನ್ಮತ್ತಗಜ 
ಗಮನೆಯರ್‌ ಬಂದೊತ್ತೆಗೆ ನಿಲ್ವರ್‌ ವಿಶಾಲದೊಂದಂಗಣದೊಳ್‌ (ಸುಕುಮಾ. ೯-೬೨). 
[ಸುತ್ತು * ಕುರುಳ್‌; 


«| ಸುತ್ತುಂಗೊಳ್‌, ಸುತ್ತುಗೊಳ್‌ (ಕ್ರಿ). ೧. ಬಳಸು; ಸುತ್ತುವರಿ: ಪೊಂದಳಿರ 


ತೊಂಗಲ್ಲಳ ಸುತ್ತುಂಗೊಂಡ ಸುರಿಗೆಯ ಮುತ್ತಿನ ಬುಂಭುಕಂಗಳ ನಡುವೆ 
(ಆದಿಪು. ಆ-ಇ೫್ಶ ವ); ವೇತ್ರವತಿಯೆಂಬ ನದಿಯಿಂ ಸುತ್ತುಂಗೊಂಡಿರ್ಪುದಾ ರಾಜಧಾನಿ 
(ಕಾದಂಪೂ. ೧೬). ಸುತ್ತುಗೊಳ್‌: ೧. ಮರುತ್ಸುತಂ ಮುಳಿದು ಮಚ್ಚರದಿಂ ಗಜೆಗೊಂಡು 
ಸುತ್ತುಗೊಂಡಡಿಗಿಡೆ ನುರ್ಗಿ ಪೊಯ್ತು (ಪಂಪಭಾ. ೧೧-೭೪); ಅರಸರ 
ಪಕ್ಕದೊಳ್‌ ಸುತ್ತುಗೊಂಡು ಬೆರ್ಚಿ ಬಿಚ್ಚಳಿಸುತ್ತುಂ ಬರೆ (ಶಾಂತಿಪ್ಪ ೮-೬೫ ವ). 
೨. ಆವರಿಸು; ಮುತ್ತು: ಬಳಸಿರ್ದುದ್ಕಾನಮುದ್ಕಾನದೊಳೊದವಿದ ಪದ್ಮಾಕರಂ 


ಸುತ್ತುಂಬರ್‌ ೮೫೯೮ ಸುತ್ತುವೀಳೆಯ 


ಪದ್ಮಷಂಡಂಗಳೊಳೆತ್ತಂ ಸುತ್ತುಗೊಂಡಿರ್ದಳಿಕುಳಂ (ಸುಕುಮಾ. ೧-೭೧). ಸುತ್ತುಬಳಸು "ಸುತ್ತುವಳಸು' ನೋ. 
(ಸುತ್ತು 4 ಕೊಳ್‌ ಸುತ್ತುಬೇಲಿ "ಸುತ್ತುವೇಲಿ' ನೋ. 
ಸುತ್ತುಂಬರ್‌, ಸುತ್ತುಬರು, ಸುತ್ತುವರು (ಕ್ರಿ). ಬಳಸಿಬರು; ಪ್ರದಕ್ಷಿಣೆ | |ಸುತ್ತುಮುತ್ತ 'ಸುತ್ತುಮುತ್ತು' ನೋ. 
ಬರು: ವಿಮಾನಶ್ರೇಣಿ ಸುತ್ತುಂಬರೆ ಸುರಪತಿಗಳ್‌ ತಮ್ಮ ತಾಣಕ್ಕೆ ಪೋದರ್‌ |  ಸುತ್ತುಮುತ್ತಲು *ಸುತ್ತುಮುತ್ತು' ಪರಾ. 
(ಜಿಪು. ೬-೧೩೧). ಸುತ್ತುಬರು: ದೇವರಿಗೆ ಸುತ್ತುಬಂದು ಜನ್ನಯ್ಮ ತಿರುಗಿದಾಗ | 5| ಸುತ್ತುಮುತ್ತು, ಸುತ್ತಮುತ್ತ, ಸುತ್ತುಮುತ್ತ (ನಾ). ೧. ಸುತ್ತಲೂ ಇರುವ 


ವೆಂಕಮ್ಮ ಮುಂದೆ ನಿಂತಿದ್ದರು (ಪದ್ಮಸ. ೨೨೯). ಸುತ್ತುವರು: ಶಿವಭವನಮಂ ಪರಿಸರ; ನೆರೆಹೊರೆ: ಕೊಳಚೆಯೇ ನೊಣಗಳ ಹುಟ್ಟು ಮತ್ತು ಬೆಳವಣಿಗೆಗೆ ತಕ್ಕ 

ಮಂಟಪವನಭಿನವವೆಸೆಯೆ ಮಾಡಿಸಿಯದಣ ಸುತ್ತುವರೆ (ಬಸಪು ೧೬-೯). ಸ್ಮಳವಾಗಿರುವುದರಿಂದ ಮನೆಯ ಸುತ್ತುಮುತ್ತು ಎಲ್ಲಿಯೂ ಕೊಳಚೆ ತುಂಬಲು 

(ಸುತ್ತು 3- ಬರ್‌ (ಆ ವರ್‌)| ; ಬಿಡಬಾರದು (ಆಡುಸೌ. ೫೦); ಯಾಲಕ್ಕಿಯ ಗಿಡಗಳು ಭರತಖಂಡದಲ್ಲಿಯೂ ಅದರ 

ಸುತ್ತುಂಬರಿಸು (ಕ್ರಿ). ಬಳಸುವಂತೆ ಮಾಡು; ಪ್ರದಕ್ಷಿಣೆ ಹಾಕಿಸು: ಪಂತ | ಸುತ್ತುಮುತ್ತಿನ ಸೆಕೆಯುಳ್ಳ ನಡುಗಡ್ಡೆಗಳಲ್ಲಿಯೂ ಹುಟ್ಟುತ್ತವೆ (ಮುಂಬಾರಿ. 8. ೩-೨೯). 

ಗಟ್ಟಿದರಲ್ಲಿ ಮಿಗಗಳಂ . . . ಸುತ್ತುಂಬರಿಸಿ ಹರಸಿ (ಶ್ರೀರಾಮು. ೬೬೮-೧೯೯). 10| ೨. (ಆಲಂ) ದಿಗ್ಬಂಧನ; ನಿರ್ಬಂಧ: ಬಂಧಿಸಿ ಧರೆಯ ದಿಕ್ಬಾಲಕರ ದಿಕ್ಕರಿಯ 

(ಸುತ್ತು * ಬರಿಸು) ಸುತ್ತುಮುತ್ತಿನಲಿರಿಸಿ (ಗಗತಾ. ೫-೨೨). ಸುತ್ತಮುತ್ತ: ೧. ಹತ್ತಿರದ ಸುತ್ತಮುತ್ತ 

ಸುತ್ತುಕೆಲಸ 'ಸುತ್ತುಗೆಲಸ' ನೋ. ಹಳ್ಳಿಗಳಲ್ಲಿ ತಾವೂ ಭಿಕ್ಸೆಗೆ ಪ್ರಾರಂಭಿಸಿದರು (ಚತ. ೧೩೨); ಅವರ ಚರಿತ್ರೆ ರಾಂಪುರದ 
ಸುತ್ತುಗಂಭ (ನಾ). ಸುರುಳಿಯಾಕಾರದ ಕಂಬ; ದುಂಡಗಿರುವ ಕಂಬ: ಹೊನ್ನ | ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಜನಜನಿತವಾಗಿತ್ತು (ಮರಣ. ಇ). ಸುತ್ತುಮುತ್ತ: (8). 


ಸರಿಗೆದೆಗೆವ ಸುತ್ತುಗಂಭದೂಂದೆಸಕವಾಯಿತು ಮೇರುಶಿಖರಿ (ವ್ರಭಂಜ. ೧-೫೧). 
ಸುತ್ತು * ಕಂಭ] 
ಸುತ್ತುಗಟ್ಟು (ಕ್ರಿ). ೧. ಬಳಸಿಕೊಂಡಿರು; ಸುತ್ತುವರಿದಿರು: ವ್ಮಾಪ್ರುಚರ್ಮದಿಂದ 
ಸುತ್ತುಗಟ್ಟಲ್‌ಪಟ್ಟದ್ದಾಗಿ ಕಿರಿಗಂಟೆಗಳ ಮನೋಹರವಾದ ಧ್ಯ ಕೈದ್ದಾಗಿ ಬಿಳೀ 
ಕುದುರೆಗಳನ್ನು ಕಟ್ಟಿದ (ಕೃವಾಣ. ೭೭೬). ೨. ಮುತ್ತು; ಆವರಿಸು; ಕವಿ: 


ಸುತ್ತುಮುತ್ತಲು, ಸುತ್ತಮುತ್ತಲು ಎ ಸುತ್ತಲೂ ಇರುವ ಪ್ರದೇಶ; ನೆರೆಹೊರೆ: 
35] ಮನೆಯ ಸುತ್ತುಮುತ್ತಲು ಶುಚಿಯಾಗಿರಬೇಕು (ರೂಢಿ); ನೊಳಂಬರು ವಿಶೇಷವಾಗಿ 
ಮಧುಗಿರಿ ಮತ್ತು ಸುತ್ತಮುತ್ತಲ ಪ್ರಾಂತ್ಮಗಳನ್ನು ಆಳಿದ ಮಹಾನಾಡ ಪ್ರಭುಗಳಾಗಿದ್ದರು 

| (ನೊಳಂಬ. ೬೧). ಸುತ್ತು + ಮುತ್ತು! 

೨; i ಸುತ್ತುವರಿ, ಸುತ್ತರಿ (ಕ್ರಿ). ಬಳಸು; ಸುತ್ತಿಕೊಳ್ಳು: ದುರದುರಿಪ ನೆತ್ತರಿನ 
ಕೇವಲ ಹಲವೇ ಜನ ವಿದೇಶೀಯರು ನಮ್ಮ ವಿಸ್ತಾರವಾದ ಮಾತೃಭೂಮಿಯನ್ನು ಕೋಡಿಯಿರದೊತ್ತರಿಸಿ ಸುತ್ತುವರಿಯೆ (ಚಿಬಪು. ೪೪-೪೧); ಅವಳು ತುಳಸಿಕಟ್ಟೆಯನ್ನು 
ಸುತ್ತುಗಟ್ಟಿರುವರು (ರಭಾರಾಣೆ. ೨೩೧); ಎಲ್ಲರೂ ಸುತ್ತುಗಟ್ಟಿಕೊಂಡು ಆಂಜನಪ್ಪ |20) ಸುತ್ತುವರಿಯ ಹತ್ರಿದಳು (ಕೂತ. ೬೫). ಸುತ್ತರಿ: ಅವನು ೧೧೨೪ ದಿವಸಗಳಲ್ಲಿ 
ಧರಣಯ್ಕರನ್ನು ಹಿಂದಕ್ಕೆ ಕರೆದೊಯ್ದರು (ಮರಳ. ೧೮೭). (ಸುತ್ತು * ಕಟ್ಟು) | ಪೃಥ್ವಿಯನ್ನು ಸುತ್ತರಿದು ಬಂದನು (ಮುಂಬಜು. ೪-೬೯). (ಸುತ್ತು 4 ಪರಿ] 

ಸುತ್ತುಗತ್ತರಿಗೆ (ನಾ). (?) : ಪಂಚಾಂಡಕ ಚತುರ್ವೃತ್ತಿ ಚತುರಶೀತಿ ಸ್ಹಾನಕದೊಳುಚಿತ | |ಸುತ್ತುವರು "ಸುತ್ತುಂಬರ್‌' ನೋ. 
ನಿರ್ಗಮಕ್ಷಪಣೆಗಳನಳವಡಿಸಿ ಸುತ್ತುಗತ್ತರಿಗೆವರೆಗೊಯ್ದ ಕರುವೆಸನಿದೆನಿಸಿ ಸುವ್ಮಕ್ತ | | ಸುತ್ತುವಲಗೆ (ನಾ). ದುಂಡಗಿರುವ ಹಲಗೆ; ಗುರಾಣಿ; ಢಾಲು: ಸುತ್ತುವಲಗೆಯ 
ಮಾದ ನಿಮ್ಮೋನ್ನತಪ್ರಸಾರಿತ ನಿಕುಂಜಿತಪ್ರದೇಶಶುದ್ಧಿಯುಂ (ವರ್ಧಪು. ೭-೬ ವ). ಮೇಲೆ ಕಣೆಗಳ ತೆತ್ತಿಸಿದರೀಚನಲಿ ಸಬಳಿಗರೆತ್ತಿದರು ರಾವುತರು ಕೀಲಿಸಿದರು ರಥಧ್ವಜವ 

(ಸುತ್ತು *- ಕತ್ತರಿಗೆ 25| (ಕುಮ್ಮಾಗ, ೧-೪). (ಸುತ್ತು * ಪಲಗೆ 

ಸುತ್ತುಗಾಅ "ಸುತ್ತುಂಗಾಅ' ನೋ. ಸುತ್ತುವಲೆ (ನಾ). ಒಂದು ಬಗೆಯ ಬಲೆ; ಸುತ್ತಲೂ ಹರಡುವ ಬಲೆ: 

ಸುತ್ತುಗೆಲಸ, ಸುತ್ತುಕೆಲಸ (ನಾ). ಸುತ್ತಮುತ್ತಲ ಕೆಲಸ; ಮೇಲುಕೆಲಸ; ಪೆಂಪಿನಾಕಾಶವಲೆ ಸುತ್ತುವಲೆ ಸುಲಭವಲೆ (ರುಕ್ಕಾಂಗ. ೧೦-೧೯). [ಸುತ್ತು 3- ಬಲೆ 
ಸಣ್ಣಪುಟ್ಟ ಕೆಲಸ: ಸುತ್ತುಗೆಲಸವ ಸೊಲ್ಲಿಸದೆಸಗುವುದು (ಹದಿಬ. ೪-೧೭). | ಸುತ್ತುವಳಯ (ನಾ). ಸುತ್ತಲೂ ಇರುವ ಪ್ರದೇಶ; ವೃತ್ತ; ವರ್ತುಳ: "“ಸುತ್ತು 


ಸುತ್ತುಕೆಲಸ: ಈಗ ಅಡಿಗೆಯ ರಾಗಪ್ಪ ಸುತ್ತುಕೆಲಸಮಾಡುತ್ತಿದ್ದ (ವಂಶವ್ಯ ೩೬೯); ವಳಯಂ ತಿರುಪು'' (ಮಂಗರಾ. ೨೫-೯); ಸೇನೆಯ ಸುತ್ತುವಳೆಯದ ಭರವ ಕೈಕೊಂಡೊಡ್ಡ 
ಸುತ್ತುಕೆಲಸ ಬೇಕಾದಷ್ಟಿರುತ್ತೆ (ಜಾಳಹೂ. ೨೪೭). (ಸುತ್ತು ೬ ಕೆಲಸ) 30] ಮೆಚದನುಗರುಡಿಯಾಚಾರ್ಯ (ಕುವ್ಮಾದ್ರೋ. ೪-೧6); ಪರಮಸತಿ ಸಾವಿತ್ರಿ ಸಂಧ್ಯಾತರುಣಿ 
ಸುತ್ತುಗೊಳ್‌ "ಸುತ್ತುಂಗೊಳ್‌' ನೋ. ಮೊದಲಾದಖಳದೇವಿಯರಿರವು ಕಾಣಿಸಿತಾದಿಲಕ್ಷ್ಮಿಯ ಸುತ್ತುವಳಯದಲಿ 
ಸುತ್ತುಗೋಂಟೆ (ನಾ). (ಪಟ್ಟಣದ ಅಥವಾ ಊರಿನ) ಸುತ್ತಲೂ ಇರುವ (ತೊರರಾ. ೧-೮-೪೯); ಮೈರೋಚಿಬೆಳಗಿಂ ಕೋಂಟೆ ಸುತ್ತುವಳಯದಿ ಕುಳಿತ ತೆರದಿ 
ಕೋಟೆ; ವೃತ್ತಾಕಾರವಾಗಿರುವ ದುರ್ಗ: ಮುಂದಣ ಸುತ್ತುಗೋಂಟೆಯ (ನವಮೋ. ೨-೨೫). (ಸುತ್ತು 37 ವಳಯ (ಎ ವಲಯ)! 
ಕಲ್ಲನೊಂದಂ ಪಾದದುಂಗುಟದಲ್ಲಿಳೆಗೆ ಕೆಡೆನೂಂಕಿ (ಬಸಪು. ೨೬-೩೧); ಎಡೆಗೋಂಟೆ | | ಸುತ್ತುವಳಸು, ಸುತ್ತುಬಳಸು (ನಾ). ೧. ಸುತ್ತಿಕೊಂಡಿರುವುದು; ಬಳಸಿರುವುದು: 
ತಳಿಗೋಂಟೆಯು ಸುತ್ತುಗೋಂಟೆ (ಕಬ್ಬಕ್ಕ. ೯೪). (ಸುತ್ತು 3- ಕೋಂಟೆ] 35| ಸುತ್ತುವಳಸಿನ ತೆರೆಸೀರೆ ಕಣ್ಣೆ ರಂಜಿಸಿತು (ಮೋಹತ. ೩೬-೬೯). ಸುತ್ತುಬಳಸು: 
ಸುತ್ತುಗೋಡೆ (ನಾ). ಸುತ್ತಲೂ ಹಾಕಿರುವ ಗೋಡೆ; ವೃತ್ತಾಕಾರದ ಬಿತ್ತಿ; ೨. ನೆರೆಹೊರೆ; ಪರಿಸರ: ಮನೆಯಲ್ಲಿ ಶಾಲೆಯಲ್ಲಿ ಮಕ್ಕಳ ಸುತ್ತುಬಳಸಿನಲ್ಲಿ 
ಪೌಳಿ: ಸಂರಕ್ಷಕಸಾಧನಗಳಾಗಿದ್ದ ಕೋಟೆ, ಸುತ್ತುಗೋಡೆಗಳು ತುಂಬ ಅವಶ್ಯಕ ಉತ್ತಮ ರೀತಿ, ನೀತಿ, ನಡೆ, ನುಡಿ ಉಳ್ಳವರು ಇರಬೇಕು (ಗೃಹಎ. ೧೩೦). ೩. ಸುತ್ತಿ, 
ವೆನಿಸುತ್ತಿದ್ದುವು (ಕರ್ಣಾಜ. ೩). [ಸುತ್ತು 3” ಗೋಡೆ| ಬಳಸಿ ಆಡುವ ಮಾತು; ಬಳಸುಮಾತು: ಸ್ನೇಹಿತರೊಡನೆ ಸಾರ್ವಜನಿಕರೊಡನೆ 
ಸುತ್ತುಡಿಗೆ (ನಾ). ಸುತ್ತಿಕೊಂಡಿರುವ ಬಟ್ಟೆ; ಧರಿಸಿರುವ ವಸ್ತ್ರ (?): ವಿಳಂಬವಿಲ್ಲದೆ ಸುತ್ತುಬಳಸುಗಳಿಲ್ಲದೆ . . . ಪತ್ರವ್ಯವಹಾರ ನಡೆಸುತ್ತಿದ್ದನು 
ಎತ್ತಿಕೊಂಡಾ ಕೂಸು ತಲೆಯಲಿ ಪೊತ್ತ ಗೂಡೆ ಮಲಿನವಸನದ |40 (ಬಂಕಿಮ. ೪೮೮). [ಸುತ್ತು 3- ಬಳಸ್ಕು] 
ಸುತ್ತುಡಿಗೆ ತಲೆಜುಂಜು ಸೊಗಯಿಸೆ ಕೊರವಿಯಾಂ ಬಂದೆ (ಸಾಳ್ವಧಾ. ೩೧-೨೧). ಸುತ್ತುವೀಳೆಯ, ಸುತ್ತುವೀಳ್ಕ (ನಾ). ೧. ಅಡಿಕೆ ಮೊದಲಾದುವುಗಳನ್ನು 
ಸುತ್ತು 4 ಉಡಿಗೆ, (ಆ ಉಡುಗೆ] ಸೇರಿಸಿ ಸುತ್ತಿದ ವೀಳೆಯದೆಲೆ: ಪುರುಷೋತ್ತಮಶಾಸ್ತ್ರಿಗಳು. .. ಸುತ್ತುವೀಳೆಯವನ್ನು 
ಸುತ್ತುತಾನೆಕ (ನಾ). ಕತ್ತಿವರಸೆಯಲ್ಲಿ ಒಂದು ಬಗೆ: ಪಾದಗಳಿಂದ ಸಮವಾಗಿ ಸ್ವೀಕರಿಸಿ ಮನೆಗೆ ಹಿಂತಿರುಗಿದರು (ಶ್ರೀರಾಯ. ೭೧). ೨. (ಸವಿಯಲು ಸಿದ್ಧವಾದ) 
ನಿಂತು ಮುಂದುಗಡೆಯಲ್ಲೆ ಭ್ರಮಣದಿಂದ ಪಾದಗಳ ಗತಿಯು ಆವದು ಅದು ತಾಂಬೂಲ; ಪಾನಪಟ್ಟಿ; ಬೀಡಾ: ಪರಿಪರಿಯ ಹಣ್ಣುಹಂಪಲುಗಳೂ, 
ಸುತ್ತುತಾನಕಯಂದು ಮತಊ (ಖಡ್ಗಟೀ. ೫-೧೬). (ಸುತ್ತು * ತಾನಕ) 45| ಬಣ್ಣಗಟ್ಟಿದಡಕೆಯ ಸುತ್ತುವೀಳೆಯಗಳೂ . . . ಇಂತಿವನ್ನು ಅನುಗೆಯ್ದುಕೊಳ್ಳುತ್ತ 


ಸುತ್ತುಬರು "ಸುತ್ತುಂಬರ್‌' ನೋ. ನೋಂತ ಭಾಗ್ಯರ ಉಪಭೋಗಕ್ಕಳವಡಿಸಿಯೊಬ್ಬಸುವ ತವಕಕ್ಕಾಗಿ ಪದೆಪುಗಾರ್ತಿಯರು 


ಸುತ್ತುವೀಳ್ಯ 


ಸಿದ್ಧವಾಗಿರುವರು (ಬೆಟ್ಟಅ. ೮೬-೩). ಸುತ್ತುವೀಳ್ಯ: ಪಿ. ಅರಸನೆಡೆಗೆ ಅನುಪಿದಳ್‌ 
ನವಮಲ್ಲಿಗೆಯಂಬ ಸತಿಕ್ಕೆಲಿ ಸುತ್ತುವೀಳ್ಕ ಫಲಗಳನಿತ್ತು ಮುದದಿಂ (ಸೌಗಂಧಿ. ೧೨೧-೧೦). 
[ಸುತ್ತು 3- ವೀಳೆಯ] 

ಸುತ್ತುವೀಳ್ಳ "ಸುತ್ತುವೀಳೆಯ' ನೋ. 

ಸುತ್ತುವೇಲಿ, ಸುತ್ತುಬೇಲಿ (ನಾ). ಸುತ್ತಲೂ ಇರುವ ಬೇಲಿ: ಕೇತಕಿ ಸುತ್ತುವೇಲಿ 
ಕಕ್ಕುಂದರಿಯಾಂತ ಕೋಟೆ ಮದನಂಗೆನೆ ಕಂಗೊಳಿಸಿರ್ದುದಾ ವನಂ (ವೃಷಎ ೪-೩೪); 
ಈ ಸುತ್ತುವೇಲಿಗಳನ್ನೂ ಈ ತಳಿಮೇರುವೆಗಳನ್ನೂ ಕಟ್ಟುತ್ತಿರುವ ಮುತ್ತಿಗೆಯ 
ಸನ್ನಾಹಗಳನ್ನು ಕಂಡು (ಬೆಟ್ಟಳ. ೬೬-೭). ಸುತ್ತು ಬೇಲಿ : ಸುತ್ತುಬೇಲಿಯೊಳಗೆ 
ಕಟ್ಟುಗೊಂಡ ಕುದುರೆ ತನ್ನ ಕಾಲಡಿಯ ಹುಲ್ಲನ್ನೆಲ್ಲ . . . ತಿಂದು (ಪುನರು. ೨೮೯). 

ಸುತ್ತು *- ಬೇಲಿ] 

ಸುತ್ತೇರು "ಸುತ್ತೇಜು' ನೋ. 

ಸುತ್ತೇಖ, ಸುತ್ತೇರು (ಕ್ರಿ). ಸುತ್ತುತ್ತಿರುವಾಗಲೇ (ವಾಹನವನ್ನು) 
ಏರು,-- ಹತ್ತು: ಒಂದೆ ಮೆಯ್ಕೊಳ್‌ ಸೂಳಟ್‌ದೇಟುವ ಸುತ್ತೇಜುವ ಬಿತ್ತರಂಬಡೆದ 
ವಾಹಳಿತನ (ರಾಜಶೇ ೬-೧೧ ವ). ಸುತ್ತೇರು : ಜೋಡಣೆಯ ಸರದಾಟುತವೆ 
ಗಾಲ್ಲೂಡಿದಬ್ಬರ ಹಿರಿದು ಕಿರಿದಿನ ಗಾಡಿಯಿಂ ಸುತ್ತೇರಿ ತಿರುವಿನ ಮರುಪಿನಂದಗಳು 
(ಆನಂರಾ. ೧-೧೯-೪). (ಸುತ್ತು 3- ಏಜು(ಆ ಏಬು್‌,)) 

ಸುತ್ತೋಲೆ (ನಾ). ೧. ಸುರುಳಿ ಸುತ್ತಿದ ಓಲೆ, --ಪತ್ರ: ಉಕಾರಕ್ಕೆ - ಸುತ್ತೋಲೆ, 
ಹತ್ತೆಂಟು (ಶಮದ. ೫೨ ಪ್ರಯೋ); ಬಸವನ ಪತಾಕೆಯಂ ಪಿಡಿದು ಸುತ್ತೋಲೆಯಂ ಒಸೆದು 
ಕರದೊಳಗಾಂತು (ಪಾಸೋಪು. ೪-೧೧೯). ೨. ಸಾರ್ವಜನಿಕರ ತಿಳಿವಳಿಕೆಗಾಗಿ ಸರ್ಕಾರ 
ಅಥವಾ ಸಂಸ್ಥೆಗಳು ಹೊರಡಿಸುವ ಅಧಿಕೃತ ಪ್ರಕಟಣೆ; ಪರಿಪತ್ರ: ಸ್ಥಳೀಯ 
ಆಡಳಿತಗಾರರಿಗೆ ಸುತ್ತೋಲೆಗಳ . . . ಮೂಲಕ ವಿಶದವಾಗಿ ಶಿಳಿಸುತ್ತಾರೆ 
(ಕವಿಕೋ.1, ೨೮೭). [ಸುತ್ತು 1 ಓಲೆ) 

ಸುತ್ತಣೆ (ನಾ). ಪದಾತಿಬಲ; ಕಾಲ್ಬಲ; ಕಾಲಾಳು: ಬಲ್ಲಾಳ 
ಭೂಪಾಲಕಂ ಎರಡುಂ ಲಕ್ಕಂಬರಂ ಸುತ್ತಣೆಯರಶನಿಸನ್ನಾಹದಿಂ . . . ಎಯ್ತರೆ 
(ಎಕ. ೫! ದಾವಣ. ೨೫-೩೧; 1224); ವರ್ಗದ್ದಿತೀಯಾಕ್ಷರಂಗಳ್ಲಿ . . . ಥಟ್ಟು, ಥಾಪನೆ, 
ಸುತ್ಮಣೆ (ಸುತ್ಮಣೆಯಂ, ಸತ್ಮಣೆ) ಮತ್ಮವಟ್ಟಿಗೆ, ಕಢಥಾಯಂ (ಕತ್ಮಾಯಂ) 
(ಶಮದ. ೧೫ ವೃತ್ತಿ). (« ಸುತ್ತು, 3- ಅಣೆ, (< ಅಣಿ) 

ಸುತ್ರಗುತ್ತಿಗೆ, ಸುತ್ರೆಗುತ್ತಗೆ (ನಾ). ಒಂದು ಬಗೆಯ ಗುತ್ತಗೆ; ನಿಶ್ಚಿತ 
ಅವಧಿಯ ಗುತ್ತಿಗೆ; ಪರ್ಯಾಯಗುತ್ತಿಗೆ: ಆ ಸೀಮೆಗೆ ಗದ್ದೆ ತೋಟ ಮರ 
ಮಗ್ಗವಣ ಕಿಖಿಕುಳ ಸೊನ್ನಾದಾಯ ಸುತ್ರಗುತ್ತಿಗೆ ಯಿ ಯೊಳಗಾಗಿ (ಎಕ. ೪॥ (ಇ). ಮಳವ. 
೧೦-೧೦;1517). ಸುತ್ರೆಗುತ್ತಗೆ: ಸೀಮೆಯ ವೊಳಗಣ ಗಣ ಹಳನವು ನಿಮಗೆ 
ಸುತ್ರೆಗುತ್ತಗೆಯಗಿ ಕೊಟವಾಗಿ (ಎಕ. ೪ಡ (ಇ), ಮಳವ. ೧೧೮-೧೦; 13 ನೆಯ ಶತ). 

[ ಸೂತ್ರಗುತ್ತಗೆ] 

ಸುತ್ರಾಮ (ನಾ). ದೇವತೆಗಳ ಒಡೆಯ; ದೇವೇಂದ್ರ: ಸುತ್ರಾಮನೆ 
ಸೂತ್ರಧಾರನಾಗಿಯುಂ (ಆದಿಪು. ೬-೧೦೬ ವ); ನೀ ಮರುಳಲಾ ಶಲ್ಕ ಫಡ ಸುತ್ರಾಮನೇ 
ಸಮವರ್ತಿಯೇ . . . ಭೀಮನುಬುಬೆಗೆ ಖೇಡನಾದೆಯಲ (ಕುವ್ಮಾಕ. ೧೨-೧೭). 

[ಸಂ. ಸುತ್ರಾಮನ್‌] 

ಸುತ್ರಾಮಜಿತ (ನಾ). ಇಂದ್ರನನ್ನು ಗೆದ್ದವನು: ಸುತ್ರಾಮಜಿತನು . . 
ಕೂಡಲಸಂಗಯ್ಮನು (ಬಸವ. ೯೫೪). (ಸಂ. ಸುತ್ರಾಮಜಿತ್‌] 

ಸುತ್ರೆಗುತ್ತಗೆ "ಸುತ್ರಗುತ್ತಿಗೆ' ನೋ. 

ಸುತ್ತ (ನಾ). ವ ಸುಕಾರ: ಹೇತುವಿನೊಳಾದ ಇಸುವಿನ ಸುಕಾರಕ್ಕೆ ಕುಂ ಪರಮಾಗೆ ಆ 
ಸುತ್ವಕ್ಕೆ ಲೋಪಮಕ್ಕುಂ (ಶಮದ. ೨೨೮ ವೃತ್ತಿ. [ಸಂ.] 

ಸುದತಿ (ನಾ). ಸುಂದರವಾದ ಹಲ್ಲುಗಳನ್ನುಳ್ಳವಳು; ಚೆಲುವೆ: ನೆರೆದೀತ 
ನೊಳವನಿಪ ಸುಂದರನೊಳ್‌ ಪುಗೆ ರಾಜಗೃಹ ಗೃಹಾಳಿಗವಾಕ್ಸಾಂತರಕೃತ ಸರೋಜ 
ಮೆನಿಸುವ ಪುರಾಂಗನಾನಯನಸುಖಮನೊದವಿಸು ಸುದತೀ (ಶಾಂಶಿಪು. ೫-೧೦೯); ಸುದತಿ 
ನೋಡಧಿಕ ಗುರ್ವಾಜ್ಞೆಯಂ ಮಜ್‌ದು ಮಾಣಿದ ಫಲಂ ಕಂಡ: ದುಸ್ವಪ್ಪದರ್ಥಂ 


೮೫೯೯ 


ಸುದೀನ 


ಬರುತ್ತಿದೆ ಮೂರ್ತಿಗೊಂಡು (ಹಚಕಾ. 6-೨); ಇದಿರು ಬಂದರು ಮಂತ್ರಿಗಳು ವರ 
ಸುದತಿಯರು ಸೂಸಿದರು ಸೇಸೆಯ (ಕುವ್ಶಾವಿ. ೯-೨೪). (ಸಂ. ಸುದತೀ] 
ಸುದರುಶನ (ನಾ). ವಿಷ್ಣುವಿನ ಕೈಯಲ್ಲಿರುವ ಆಯುಧ; ಚಕ್ರಾಯುಧ: 
ಕೊರಳ ತುಲಸಿಯ ಮಾಲೆಗಳ . . . ವರ ಸುದರುಶನ ಲಾಂಛನದ ಮೈಸಿರಿಯೊಳೆಲ್ಲರು 
5 ಹರಿಯ ನಾಮಸ್ಮರಣೆಯಲಿ ಮೈಮರೆದು ಕುಣಿವುತಲಿರ್ದರು (ಆನಂರಾ. ೧-೫-೪೩). 
[ಆ ಸಂ. ಸುದರ್ಶನ] 
ಸುದರ್ಶನ (ನಾ). ೧. ಒಳ್ಳೆಯ ನೋಟ. ೨. ನೋಡಲು ಸುಂದರವಾಗಿ 
ರುವವನು; ಚೆಲುವ. ೩. ವಿಷ್ಣುವಿನ ಕೈಯಲ್ಲಿರುವ ಆಯುಧಗಳಲ್ಲಿ ಒಂದು; 
ಚಕ್ರಾಯುಧ: ""ನಾರಾಯಣನ ಚಕ್ರಮಂ ಸುದರ್ಶನಮೆಂಬುದು'' (ಹಲಾಯು. ೬-೨೭); 
ದೇವ ದನುಜಾಹತ ಸುದರ್ಶನೋದ್ಮಮನ ಜಯ (ಜಗವ. ೫-೧೧೩); ಧನುವ ಶಸ್ತ್ರಾಸ್ತ್ರವ 
ಸುದರ್ಶನ ಕನಕ ಕವಚ ಕೃಪಾಣವನು ಸ್ಮಂದನದೊಳಿಳುಹೆಂದಸುರರಿಪು ಸಾತ್ಮಕಿಗೆ 
ನೇಮಿಸಿದ (ಕುವ್ಮಾಉ. ೭-೬). ೧, ೩: ಸ್ವಸ್ತಿಶ್ರೀಪ್ರಿಯನರ್ಜುನೋರ್ಜಿತಯಶಂ . . . 
ಸೂಕ್ತಸುದರ್ಶನಾಂಕನೆಸೆದಂ ಶ್ರೀವಿಷ್ಣು ಸಾಮ್ಮಾನ್ವಯಂ (ಎಕ. ೪, ಬೇಲೂರು. ೧೧೪-೪; 
11732. ೪. ರಣಹದ್ದು. ೫. ಹಂಸಧ್ಯಜನ ಒಬ್ಬ ಮಗನ ಹೆಸರು: ಆತಂಗೆ 
15] , . . ಅನುಜರೇಳುಮಂದಿ ಜಾತರ್ಸುದರ್ಶನಸುಧನೃ್ವಸುಮನಸ್ಸುರಥರೀ ತೆಅದೆ 
ನಾಲ್ವರು (ಜೈಮಿಧಾ. ೧೦-೪೪). ([ಸಂ.) 
ಸುದರ್ಶನಪಾಣಿ (ನಾ). ಸುದರ್ಶನಚಕ್ರವನ್ನು ಕೈಯಲ್ಲಿ ಹಿಡಿದವನು; 
ವಿಷ್ಣು: ಜಾಣಪಣವಿದು ಶಿವ ಸುದರ್ಶನಪಾಣಿಗಳಿಗಹುದಮರಪತಿ ಪದದಾಣೆ 
ಹುಸಿಯಲ್ಲೆನುತ ಬೆಜಗಾಯ್ತು ಸುರಕಟಕ (ಕುವ್ಮಾವಿ. ೭-೪೫); ಕ್ಷೋಣಿಪತಿ ಸುಲಲಿತ 
ಸುದರ್ಶನಪಾಣಿ ಪಾಂಡವರಾಜಕಾರ್ಯಧುರೀಣ . . . ರೆಕ್ಷಿಸು (ಹರಿಸಾ. ೧೩). []ಂ.) 
ಸುದರ್ಶನಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ: (ಮೃಔಗಿ ೭೫-೧೫೨೭). 
(ಸುದರ್ಶನ, *- ಬಳ್ಳಿ) 
ಸುದಾ, ಸುದ್ದಾ, ಸುದ್ಧಾ, ಸುಧ. ಸುಧಾ (ಅ). ಸಹಿತ; ಕೂಡ; ಸಂಗಡ: 
ನಾವು ಕಬೂಲಾಗಿ ಕಿಲ್ಲತ್ತು ಉಡುಗರೆ ರಸ್ತುಸಹ ಸುದಾ ವೀಳ್ಯಪ್ರಸ್ತವು ಚನ್ನಾಗಿ ದಸ್ತೂರಿ 
ಪ್ರಕಾರ ಮಾಡಿ ಇದ್ದೇವೆ (ರಾಜೇಂದ್ರ. ೧೧೩); ಇಂಥಾ ಹೆಂಗಸು ಸುದಾ ಲೋಕದಲ್ಲಿ 
ಉಂಟೋ ಎಂದು ನಿಟ್ಟುಸಿರುಬಿಟ್ಟು ಸುಮ್ಮನಾದನು (ಕಥಾಮಂ. 1೪, ೧೫); ಅರ್ಜಿಪಟ್ಟಿ 
ಸುದಾ ಪರಾಂಬರಿಸಿ (ಮಹಾವಂ. ॥. ೭೯). ಸುದ್ದಾ: ಅವರನು ಯಾರನೂ ನಾ ನೋಡಿಲ್ಲ 
ಸುದ್ದಾ ಧಾರವಾಡನೂ ನನಗೆ ಗೊತ್ತಿಲ್ಲ (ಬೀಳಕೆ. ೩೦); ಅದು ರೇಶಿಮೆಯ ಹೆಸರು 
ಸುದ್ದಾ ಅಲ್ಲಾ ಆದರೆ ಅದು ಹುಟ್ಟಿಸುವವನ ಹೆಸರು (ಮುಂಬವ್ಕಾ. ೨೬ ಪ್ರಸ್ತಾವನೆ). 
ಸುದ್ದಾ: (8). ಸುಧ : ಅವನು ಹುಟ್ಟಿದ ಮನೆಯಿದ್ದ ವಠಾರವನ್ನೂ ಸುಧ ನೋಡಿದ್ದೆ 
(ಕಲನೆ. ೩೨೩). ಸುಧಾ : (62. ([-- ಹಿಂ. ಸುದ್ಧಾ; ಮರಾ. ಸುದ್ಧಾ, ಸುದ್ದಾಂ.! 
ತುಳು. ಸುದ, ಸುದಾ./ ಸಂ. ಸಹ) 
ಸುದಾಮ (ನಾ). ೧. ಕೊಡುಗೈಯವನು; ಧಾರಾಳಿ. ೨. ಮೋಡ; ಮೇಘ. 
೩. ಕಡಲು; ಸಮುದ್ರ. ೪. ಬೆಟ್ಟ; ಪರ್ವತ. ೫. ಇಂದ್ರನ ಆನೆ. ೬. ಕೃಷ್ಣನ 
ಬಾಲ್ಕಮಿತ್ರನಾಗಿದ್ದ ಒಬ್ಬ ಬ್ರಾಹ್ಮಣನ ಹೆಸರು: ಹರುಷವಿಮ್ಮಡಿಸಿತು 
ಸುದಾಮಗೆ (ಸುದಾಮ. ೨-೧೫). “ಕುಚೇಲ' ಪರಾ. ಸಂ. ಸುದಾಮನ್‌] 
ಸುದಾಯ (ನಾ). ಮದುಮಕ್ಕಳಿಗೆ ಕೊಡುವ ಬಳುವಳಿ, -ಉಡುಗೊರೆ; 
*“ಯೌತಕಂ, ಸುದಾಯಃ . . . ಮಗಳಿಗೂ ಅಳಿಯನಿಗೂ ಕೊಡತಕ್ಕ ಬಳವಳಿ ಮುಂತಾದ 
ಬಹುಮಾನಕ್ಕೆ ಹೆಸರುಗಳು'' (ಸಿದ್ಧಾಂತಿ. ೨೪೩). ([ಸಂ.1 
ಸುದಿನ (ನಾ). ೧. ಒಳ್ಳೆಯ ದಿನ; ಪವಿತ್ರವಾದ ದಿವಸ. ೨. ಸಂತೋಷದ 
ದಿನ; ಆನಂದದ ದಿವಸ: ಇದೇ ಮಹಾಸುದಿನ (ರೂಢಿ). &. ಒಳ್ಳೆಯ 
ವಾಯುಗುಣವಿರುವ ದಿನ; ಒಳ್ಳೆಯ ಹವಾಮಾನವಿರುವ ದಿವಸ. "ದುರ್ದಿನ' 
ಪರಾ. (ಸಂ. 
ಸುದೀನ (ನಾ). ಬಹಳ ದೀನತೆಯಲ್ಲಿರುವವನು; ಅತಿದೀನ: ದುರ್ಮತಿಗಳಂ 
ಸೈರಿಸಿ ಸುಕೃತರಂ ಮಾಡಿ ಎಮ್ಮುವನಸಮಮಹಿಮೋದ್ಧಾರ ಸೂರ ಸುದೀನ ಜನಧಾರ 
[ಪಾಠಾಂ. ಸುಧೀಜನಾಧಾರ] (ಬಸಪು. ೩೨-೬೨). [ಸಂ.1 


20 


25 


4s 


` ಸುದೀಪ್ತಿ 


ಸುದೀಪ್ತಿ (ನಾ). ಬಹಳ ಕಾಂತಿ; ಅತಿಯಾದ ಪ್ರಭೆ: ಸೊಡರಂ ಪೊತ್ತಿಸಿದನೊಂದಂ 
ತದೀಯೋದಾತ್ತದೀಪ ಸುದೀಪ್ತಿಯಂ ತಾನಿದ್ದ ಮನೆಯಲ್ಲಿ (ಬಸಪು. ೩-೬). [ಸಂ.]. . 

ಸುದೀರ್ಪು (ಗು). ೧. ಬಹಳ ದೀರ್ಫವಾದ; ತುಂಬ ದೊಡ್ಡದಾದ: 
ಊರಿನಿಂದ ಒಂದು ಸುದೀರ್ಫ ಪತ್ರ ಬಂದಿತು (ರೂ). (ವಾ). ೨. ಒಂದು ನರಕದ 
ಹೆಸರು: ಸುದೀರ್ಫ್ಷ . . . ಸುಮುನವೆಂಬೈದು ಮಂತ್ರಿನರಕಂಗಳೊಡನೆ 
ಭಯೋತ್ಕಟವೆಂಬರಸುನರಕವಿಹುದು (ಎವೇಕ. ೧೫೨). [ಸಂ.] 

ಸುದುರ್ಗ (ನಾ). ಒಳ್ಳೆಯ ಕೋಟೆ; ಭದ್ರವಾದ ದುರ್ಗ: ದೇಶಂ ಧರ್ಮೋಪದಿ20 
ಶ್ರುತಒಲಮೆ ಬಲಂ ಕೋಶಮುದ್ದೋಧಕೋಶಂ ಸೌಶೀಲ್ಕಂ ಸತ್ಸಹಾಯಂ ಸಚಿವನುವ 
ಶಮಂ ಜೈನಮಾರ್ಗಂ ಸುದುರ್ಗಂ ಭೂ ಶಸ್ತಾಗಾರಮಾದತ್ತೆನೆ ಎಸೆದಂ 
ವೀರನಂದಿವ್ರತೀಂದ್ರಂ (ಆಂದ್ರಪು. ೧-೨೯). (ಸಂ. 

ಸುದೂರ (ನಾ). ತುಂಬ ದೂರವಾದುದು; ಬಹಳ ದೂರ: ಜಡನೂಡನೆ 
ಪೂರ್ವದ ಸುದೂರದ ದಿಗಂತದೆಡೆ ಕತ್ತಲೆಯ ಕಾಡಿನಂಚಿಗೆ ಬೆಂಕಿ ಹತ್ತಿತು 
(ಚಿತ್ರಾಂಗ. ೨೦-೫೫೩). [೫ಂ.] 


೮೬೦೦ 


ಸುದೃಢ (ಗು). ೧. ಬಹಳ ಗಾಢವಾದ,--ಭದ್ರವಾದ: ಸುದೃಢೋದಗ್ರಚರಿತ್ರ |. 


ಮೋಹನಿಗಳಂ ವೈರಾಗ್ಯಮೆಂಬೊಂದು ಚಾಣದೆ ವಿಚ್ಛೇದಮನೆಯ್ದೆ (ಪಾರ್ಟ್ವಪು. ೬-ಗೂ). 
೨. ಬಹಳ ಸ್ಥಿರವಾದ; ಅಚಲವಾದ: ಸುದೃಢಾಭ್ಕ್ಮಾಸಮುತಿಪ್ರಕಾಶ ಲಘು 
ವಾತಾಧಾರದಿಂ ನಿತ್ಮಸೌಖ್ಮದಶಾಲಕ್ಷ್ಮಿಯ ಚಿತ್ತಮಂ ಪಡೆಜ ಮೂಲುಂ ಆ 
ಕೆಯ್ಗೆ ಮಾಡಿದನುಂ (ಅನಂಪು. ೪-೧೧). [ಸಂ.] 

ಸುದೃಷ್ಟಿ (ನಾ). ಒಳ್ಳೆಯ ನೋಟ; ಉತ್ತಮವಾದ ದೃಷ್ಟಿ: ಕೆಟ್ಟ ಕುರುಡಗೆ 
ಸುದೃಷ್ಟಿ ಬಂದಂತಾಯ್ತು (ಕರ್ನಾಕ. ೨೯೬). [ಸಂ.) 

ಸುದೆ "ಸೊದೆ' ನೋ. 

ಸುದೈವ (ನಾ). ಒಳ್ಳೆಯ ದೈವ; ಅದೃಷ್ಟ: ಭಯಂಕರ ರು ಇರ 

ಅವರ ಸುದೈವ (ರೂಢಿ). ([ಸಂ.) 

ಸುದೈವಜ್ಞ (ನಾ). ಉತ್ತಮ ಜ್ಕೋತಿಷಿ: "ಬಡಿನಣ್ಯನುತ್ತಮುಜ್ಯಡನನುಲಿ 
(ಮಂಗಲಾ. ೭೫-೬). [ಸಂ.1 

ಸುದ್ದ (ಗು). ೧. ನಿರ್ಮಲವಾದ; ಶುದ್ಧವಾದ: "ಸುದ್ದಗನ್ನಡ' ಪರಾ. 
(ನಾ). ೨. ಶುದ್ಧತೆ; ಚೊಕ್ಕಟತನ: "ಸುದ್ದಯಿಸು' ಪರಾ. 
೩. ಲಕ್ಷ್ಮಣವಾಗಿರುವುದು; ಶುಭವಾಗಿರುವುದು: ಬಾರಮ್ಮ ಗಿರಿಜಮ್ಮ ಭಾವಾ 
ನೋಡ್ಕಾರಂತೆ ಅಂಗಾಲಪದ್ಮಾ ಸುಳಿಸುದ್ದಾ (ಹುಟ್ಟಹ. ೫೬). [ಇ ಸಂ. ಶುದ್ಧ) 

ಸುದ್ದಂವಡೆಯ (ನಾ). ಒಬ್ಬಾತನ ಹೆಸರು: ಮಾಣಿಗ ಬಸುಣ್ಣಿ ಪೇಸುವೆ 
ಚಲಭೂಷಣನೆಟ್ರು x ಪರಾಕ್ರಮನ ಪುಡಿದ ಕಲ್ಲು. ಕೊತ್ತಟ್‌ ಸುದ್ದಂವಡೆಯರಂ 
ಮಂಗಳಂ (ಎಕ. ೩, ಶಿಡ್ಲಘ. ೧೨-೫; ಸು. 800). (ಸುದ್ದ? + ಆ ಒಡೆಯ, 

ಸುದ್ದಗನ್ನಡ (ನಾ). ಶುದ್ಧವಾದ ಕನ್ನಡ; ತಿಳಿಗನ್ನಡ: ಸಕ್ಕದಮಂ ಪೇಟ್ಟೊಡೆ 
ನೆಟ್‌ ಸಕ್ಕದಮಂ ಪೇಲ್ಡ್‌ ಸುದ್ದಗನ್ನಡದೊಳ್ತಂದಿಕ್ಕುವುದೇ ಸಕ್ಕದಮಂ 
(ಧರ್ಮಾಮೃ. ೧-೪೨). [ಸುದ್ದ 3- ಕನ್ನಡ, | 

ಸುದ್ದಗೆ, ಶುದ್ಧಗೆ (ನಾ). ೧. [ವ್ಮಾಕ] ಮೂಲಾಕ್ಟರ; ಶುದ್ದಾಕ್ಸರ: 
“"ಅಕ್ಕರಮಂ ನುಡಿ ಸುದ್ದಗೆಯೆಂದು'' (ಚತುನಿ. ೧೧೨); ಬರೆಯದೆ ಬಂದ ಸುದ್ದಗೆ[ಯೆ] 
ಸೂತ್ರಮನೊಂದೆ ಮುಹೂರ್ತಮಾತ್ರದಿಂ ಬರಿಸಿದುದು (ಪಂಪಭಾ.೨-೩೪); ನೀನೋಡಲ್ವೇ 
ಬ್ವುದು ಸುದ್ದಗೆಯಂ ಬರೆಯಿಮೆಂದೊಡೆ ಆನೀ `ಕಿಜುಗೂಸುಗಳಂತೆ ಸುದ್ದಗೆಯರಿ 
ಬರೆವೆಂ ಗಡ (ಜೀವಸಂ. ೧೬೨-೧೩); ಷಡ್ವದನನಂ ಗದ್ದುಗೆಯೊಳಿರಿಸಿ ಸುದ್ದಗೆ 
ಯೊಳಗ್ಗದ ಬಿಣ್ಣಿನೋಂಕಾರಮಂ ಬರೆಯಲು (ಭಾವಚಿಂ. ೧-೩೮). ಶುದ್ಧಗೆ: 
೧. ವಿತೃವಿರ್ದೊದಿಸುವಂದು ಶುದ್ಧಗೆಯೊಳಾ ಸಿದ್ದಂ ನಮೋಯೆಂಬ ವಿಶ್ರುತವರ್ಣಂ 
ಗಳನಾದೊಡಂ ಬರೆದಿರಿಲ್ಲೊಂ (ಸುಕುಮು. ೨-೩೬); ಕವಿಗಳ್‌ ಸ್ವರದಿಂ ವರ್ಗದಿನವರ್ಗದಿಂ 
ಯೋಗವಾಹದಿಂ ದೇಶಿಯೊಳುದೃವಮಪ್ಪ ವರ್ಣದಿಂ ಪಂಚವಿಧಂ ತಾನೆಂದು 
ತಿಳಿಪುವರ್‌ ಶುದ್ಧಗೆಯಂ (ಶಮದ. ೩೧); ವಿರಹಿ ಎಹಂಗದ ಕಾಲ್ಕಿಣಿಗಳೂ 
ಸ್ಮರಗುಣಿಸುವ ಶುದ್ಧಗೆಯೊ . . . ಕುರುಳೋಳಿಯಾ ಕೋಮಲೆಗೆ (ಶ್ರೀಪಾಲ. ೩-೬೬). 


ತು 


ಸುದ್ದೆ 
೨...(ಆಲಂ) ಅತಿಸುಲಭ: ಕನಸಂತರಿಕ್ಷಮಂಗಧ್ವನಿ ಕಾರೇಳು ಕಲಿಸಲಕ್ಷಣಂ 
ಮತ್ತಂ ಮೇದಿನಿ ಕಂಪಮೆಂಬವಷ್ಟಾಂಗ ನಿಮಿತ್ತಂ ಬಗೆವೊಡವರ್ಗೆ ಶುದ್ದಗೆಯಲ್ತೆ (7) 
(ಧರ್ಮಾಮೃ. ೫-೧೫೮). [ಇ ಸಂ. ಶುದ್ಧಕ) 
ಸುದ್ದಯಿಸು, ಸುದ್ದೈಸು, ಸುದ್ದೈಸು (ಕ್ರಿ). ನಿರ್ಮಲಗೊಳಿಸು; ಶುದ್ಧಗೊಳಿಸು: 
ಇರ್ವಕ್ಕೆ ತಾಳಾಗಿ ಉತ್ತರಕ್ಕೆ ತಲೆಬಾಗಿ ಬಿದ್ದ ನ"ದನ ತಂದು ಬುದ್ಧಿಯ ಕಾರುಕನ 
.. ಸುಬುದ್ಧಿಸಿ ಬಂದಿ ಸುದ್ಧಯಿಸಿ 7 -ದ್ವೈಸಿ] (ಸರ್ವವ. ೧೦೫-೫೬೭ ;ಸಕವ ಕ. 
11, ೪೭-೯೮ ನೋ). ಸುದ್ದೈಸು: ಅಷ್ಟಕುಳಗ 8 ಮೆಟ್ಟಿ ಸುಟ್ಟು ಸುದ್ದೈಸಲಾ ಬಟ್ಟ 
ಬಯಲಿನ ಫಟ್ಟಿ ದ್ರುಷ್ಟವಾಗಿ (ಪದಗೋ. ೭-೯೬೨. ಸುದ್ದೈಸು: ಬುದ್ಧಿಮನಚಿತ್ತಗಳ 
ಸುದ್ಧೈಸಿ - ಶರಣರು ತಿದ್ದಿ ಬರೆಸಿದರು ಪುರಾಣವ (ಸದ ಇ: ೫೦೯-೩ ಜಯಮಂಗಳ). 
(ಸುದ್ದ 4 - ಇಸ್ಕು| 


ವಿ 


ಸುದ್ದಾ "ಸುದಾ' ನೋ. 

ಸುದ್ದಿ, ಸುದ್ದಿ, ಸೋದೆ (ನಾ). ೧. ನಿರ್ಮಲವಾದುದು; ತಿಳಿಯಾದುದು; 
ಶುದ್ಧವಾದುದು: ಶಕಾರಕ್ಕೆ . . . ಶುದ್ದಿ -- ಸುದ್ಧಿ (:ಮದ. ೨೫೬ ಪ್ರಯೋ). 
೨. ಸಂದರ್ಭಗಳ ಸರಿಯಾದ ತಿಳಿವಳಿಕೆ; ಸೂಕ್ತವಾದ ಸಾಂದರ್ಭಿಕಜ್ಞಾನ. 
೩. ವಾರ್ತೆ; ಸಮಾಚಾರ: ವೇದವೆಂಬುದು ಓದಿನ ಮಾತು ದಾಸ್ತ್ರವೆಂಬುದು 
ಸಂತೆಯ ಸು(ಫಾಠಾಂ. ಶು1ದ್ದಿ ಪುರಾಣವೆಂಬುದು ಪುಂಡರ ಗೋಷ್ಠಿ (ಅವನ್‌. ೧೦೩-೪೬೫); 
ವಾದಿಯ ಗೀದಿಯ ಸುದ್ದಿ ಬರ್ಪುದಿದು ಚೋದ್ಮಮಲ್ತೆ (ಪದ್ಮಂಾ. ೯-:); ಏನು ಸುದ್ದಿ 
- [ಪಾಠಾಂ, ಸಿಟ್ಟು]ಯುಪಾಧ್ಯರೆದ್ದಿರಿ (ಸಂಭವ. : ೧-೧೧); ಸಿದ್ಧಾಂತಯೋಗ ನ ಸುದ್ದಿಯನು 
ತಿಳುಹುವೆನು, (ಸರ್ವಜ್ಞ. ೫೬೨). ೪. (ಆಲಂ) ಗೊಡವೆ; ಗೋಜು: ನನ್ನ ಸುದ್ದಿಗೆ 
ಬಂದರೆ ಸುಮ್ಮನೆ ಬಿಡುವುದಿಲ್ಲ (4-೪) ಸುದ್ದಿ : ೩. “ಸುದ್ಧಿಕಾಅ' ಪರಾ. 
ಸೋದೆ: ೪. ನಿತ್ಕನೈಮಿತ್ತಕರ್ಮಂಗಳಾ ಸೋದಯಂ ಬಿಟ್ಟು ದ್ವಿಜವೇಷದಿಂ 
ಸಂಚರಿಪರು (ವಂಕಾರಾ. ೫-೨೨-೧೧). 

ಸುದ್ದಿಸೂರು = ವಾರ್ತೆ; ಸಮಾಚಾರ: ಇಂಥೆಲ್ಲ ಊರಿನ ಸುದ್ದಿಸೂರುಗಳ 
ಎಡೆಯಲ್ಲಿ ಮಹಾಯುದ್ಧದ ವಾರ್ತೆಯೂ ಸೇರಿಕೊಂಡು (ಜಾರುದಾ. ೧೧೬); ಚೆನ್ನಪ್ಪನ 
ಮಾತು-ಕತೆ, ಸುದ್ದಿ- ಸೂರು ಇಂದು ದಿನಕ್ಕಿಂತ ಹೆಚ್ಚಾಗಿದ್ದುವು (ಜನಜೀ ೪೧); 
ವೀಳೆಯದ ಹರಿವಾಣ ಮುಂದಕ್ಕಿರಿಸಿಕೊಂಡು, ಊರಿನ ಸುದ್ದಿ,ಸೂರುಗಳ ವಿಚಾರದಲ್ಲಿ 
ಮಾತನಾಡುತ್ತಿದ್ದು (ಸ್ಮಪಷ್ನಹೊ. ೧೨೧). ' 
( ಪ್ರಾ. ಸುದ್ದಿ./ ಸಂ. ಶುದ್ಧಿ./ ತಮಿ. ಚುತ್ತಿ; ತೆಲು. ಸುದಿ; ಕೊಂಕಣಿ. ಸುದ್ದಿ] 

ಸುದ್ದಿಗಾರ, ಸುದ್ದಿಕಾಅ (ನಾ). ವಾರ್ತೆಯನ್ನು ತರುವವನು; ದೂತ: 
ಸುದ್ದಿಗಾರಮ ಹುಟ್ಟುಹಾಕುತ್ತಿದ್ದೆ (ಮಹಾತ್ಮಾ. ೧೨೧); ಸುದ್ದಿಗಾರರಲ್ಲಿಯೂ ಇನ್ನೊಂದು 
ಜಾತಿ (ಹುಚ್ಚುಹು. ೯೯). ಸುದ್ಧಿ ಕಾರಿ: ವೀರನೊಳಂಬಂ ವೀರಮೇಳಾಪಕದೊಳಿರ್ದ್ದು . 
ವಾರ್ತ್ತಾಪ್ರಪಂಚಮಂ ತಂತಮ್ಮ ಸುದ್ದಿಕಾಅರಿಂ ಕೇಟ್ದು (ಸೌ. ೫%, ೪೯-೨೩; 10767). 

ಸುದ್ದಿ * - ಗಾರ (ಆ - ಕಾಣ)) 

ಸುದ್ದಿಗೇಳ್‌ (ಕ್ರಿ). ವಾರ್ತೆಯನ್ನು ಕೇಳು; ಸಮಾಚಾರವನ್ನು ಆಲಿಸು: 
ಅರಸಿಯ ಸುದ್ದಿಗೇಳ್ದುಸಿರದಿರ್ಪುದು ಪಾಟೌಯೆ (ಪಂರಾಮ. ೧೦-೬೨). [ಸುದ್ದಿ 4 ಕೇಳ್‌] 

ಸುದ್ದಿಗೊಡು (ಕ್ರಿ). ವಾರ್ತೆಯನ್ನು ಕೊಡು; ಸಮಾಚಾರವನ್ನು ನೀಡು: 
ನೆಟ್ಟನೆ ಚಾವಡಿಗೆ ಹೋಗಿ, ಸುದ್ದಿಗೊಟ್ಟು ಬೇಹನ್ನು ಬರೆಯಿಸದೆ . . .ನಿಂತಿರಿ 
(ಬೆಟ್ಟಅ. ೫೧-೭೧). (ಸುದ್ದಿ * ಕೊಡು] 

ಸುದ್ದಿಬಡಿ (ಕ್ರಿ). (ಆಲಂ) ವಾರ್ತೆಯು ತಲುಪು; ಸಮಾಚಾರ ಮುಟ್ಟು: 
ಮುಂಜಾನೆ ತಿರುಗಿ ಹೋದ ಎಂದು ಆತನಿಗೆ ಸುದ್ದಿಬಡಿಯಿತು (ಜಮಾನ್ಹಾ. ೧೪೮). 

(ಸುದ್ದಿ * ಬಡಿ 

ಸುದ್ದಿವಾಹಕ (ನಾ). ವಾರ್ತೆಯನ್ನು ತೆಗೆದುಕೊಂಡು ಹೋಗುವವನು: 
ಒಲಂಪಿಕ್‌ ಆಟಗಳು ಮುಕ್ತಾಯವಾದ ಮೇಲೆ ವಿಶೇಷ ಸುದ್ದಿವಾಹಕರು ಗ್ರೀಸಿನ 
ಊರೂರುಗಳಲ್ಲಿ ಸಂಚರಿಸುತ್ತಿದ್ದರು (ಕಪಪು ೬-೧೨೭). (ಸುದ್ದಿ 4 ವಾಹಕ) 


ಆ ಸುದ್ದೆ (ನಾ). (ಶುದ್ಧವಾದ) ಬಿಳುಪಾದ ಮಣ್ಣು: "ಸುದ್ದೆಮಣ್ಣು' ಪರಾ. 


I< ಸಂ. ಶುದ್ಧ./ ತೆಲು. ಸುದ್ದ] 


ಸುದ್ದೆಮಣ್ಣು ೮೬೦೧ ಸುಧಾಗೃಹ 


ಸುದ್ದೆಮಣ್ಣು (ನಾ). ಬಿಳಿಯಬಣ್ಣದ ಒಂದು ರೀತಿಯ ಮೃದುವಾದ ಮಣ್ಣು: ಸುಧಾಂಶುವೆನಿಕ್ಕು'' (ಮಂಗರಾ. ೧೧-೪); ತನ್ನ ಜೀವಾನಂದಸಾಗರ ಸುಧಾಂಶುವಿಗೆ 
ಅದರಲ್ಲಿ ಸುದ್ದೆನುಣ್ಣು ಚೆರೆದಿರಬಾರದು (ಶಿಲ್ಕನಾ. ೨೪); ಇವಳು ಕಾಲುಚಾರಿ ಭರತದೇವಗೆ ನೆಲದ ಸಿರಿಯಕ್ಕೆ ಶ್ರೀರಾಮಾ. 7೨-೨೫೯). ೨. [ಗಣಿತ] ಒಂದು ಎಂಬ 
ಕೆಸರಿನಲ್ಲಿ ಬಿದ್ದಳು. ಬಟ್ಟೆಯೆಲ್ಲ ಸುದ್ದೆಮಣ್ಣಾಯಿತು (ಹಸುಯೊ. ೨೩). | ಸಂಖೆಯ ಸರಿಕೇತ: ಶಶಾಂಕ ಸೋಮಂ ಸುಧಾಂಶು ರಜನಿಕರಂ ... ಒಂದಲ 

[ಸುದ್ದೆ ೪ ಮಣ್ಣು (ಆ ಮಣ್‌) ನಾಮಂ (ವ್ಯವಹಾ. ೯-೧3. "ಹಿಮಾಂಶು' ಪರಾ. ([ಸಂ.1 

ಸುದ್ದೈೈಸು "ಸುದ್ದಯಿಸು' ನೋ. $ | ಸುಧಾಂಶುಬಿಂಬ (ನಾ). ಚಂದ್ರಬಿಂಬ: ಬೆಂದೆನೆಂದು ನವಿಲಂ ಪಾಂಬೆ ಕನಲ್ಲಡಸಿ 

ಸುದ್ದಾ "ಸುದಾ' ನೋ. ಪೊಯ್ಮೆ ಮೇಗಣ ನೆಲೆಯಿಂದಂ ಬರುದು ಪಚ್ಚೆಯ ಪದಕಂ ಬೀಟ್ವಂದದೆ ಸುಧಾಂಶು 

ಸುದ್ದಿ "ಸುದ್ದಿ' ನೋ. ಬಿಂಬದ ಕೊರಲಿಂ (ಯಶೋಚ. ೩-೪೧); ಸಲ್ಲಲಿತಾಂಗಿ ನಿಶಾವಸಾನದೊಳ್‌ . 

ಸುದ್ದಿಕಾಅ "ಸುದ್ದಿಗಾರ' ನೋ. ಸುಧಾಂಶುಬಿಂಬಮಂ . . . ಕಂಡಳ್‌ (ಪುಪ್ಪಪ ೯-೯೯). [ಸಂ.] 

ಸುದ್ಧೈೈಸು "ಸುದ್ದಯಿಸು' ನೋ. ಸುಧಾಂಶುಲೇಖೆ (ನಾ). ಚಂದ್ರನ ಕಲೆ: ಹಾರಮರೀಚಿಮಂಜರಿ ಸುಧಾರಸಧಾರೆ 

ಸುದ್ರಕ (ನಾ). ಒಬ್ಬಾತನ ಹೆಸರು: ಗೊನ್ತಿಸುತರಿಂ ಪರಾಕ್ರಮನ್‌ ಬಲ್ವಡೆ |10, ಸುಧಾಂಶುಲೇಖೆ ಕರ್ಪೂರಶಲಾಕೆ ನೇತ್ರಸುಖದಾಯಕಂ (ಪಂಠಾಮು. ೯-೧೮೨); ಲಲನೆಯ 
ಸು(ಶೂ)ದ್ರಕನ್‌ (ಎಇ. ೫೫೪. ೧೯೩-೭; 892). "ಸೂದ್ರಕಯ್ಯ' ಪರಾ. ನುಡಿಯಿಂ ಹರ್ಷಂ ನೆಲೆವೆರ್ಚೆ ಸುಧಾಂಶುಲೇಖೆಯೆಳವೆಳಗಿಂದಂ ನೆಲೆವೆರ್ಚುವ 

` [೫ ಇದು 'ಶೂದ್ರಕ' ಎಂಬ ಶಬ್ದದ ಅಪಲಿಖಿತ। ಪಾಲ್ಗಡಲಂ ಗೆಲೆವಂದಂ ನೃಪಗುಣಾಶ್ರಯ ವೈಶ್ರವಣಂ (ಮಲ್ಲಿಪು. ೪-೮೮). 

ಸುಧ 'ಸುದಾ' ನೋ. [ಸಂ. ಸುಧಾಂಶುಲೇಖಾ। 

ಸುಧನ್ವ (ನಾ). ೧. ಒಳ್ಳೆಯ ಬಿಲ್ಲುಗಾರ. ೨. ಹಂಸಧ್ವಜನ ಒಬ್ಬ ಮಗನ ಸುಧಾಂಶುವಲ್ಲಭ (ನಾ). ಅಮೃತದಂತಹ ಕಿರಣಗಳಿಗೆ ಒಡೆಯನಾದವನು; 
ಹೆಸರು: ಜಾತರ್ಸುದರ್ಶನಸುಧನೃಸುಮನಸ್ಸುರಥರೀ ತೆಜದೆ ನಾಲ್ಪರಿವರೆಲ್ಲರ್‌ |15 ಚಂದ್ರ: ತನಗಿದಿರ್ವಂದು ನಿಂದ ರಜನೀವಧುವಂ . . . ಸುಧಾಂಶುವಲ್ಲಭಂ ಮನ 
ಸಮರ್ಥರ್‌ (ಜೈಮಿಭಾ. ೧೦-೪೪). (ಸಂ. ಸುಧನ್ವನ್‌ ) ದೊಲವಿಂದೆ ತನ್ನ ವಿತತಾಂಶುಕಮಂ ಪೊದಿಸುತ್ತೆ ಕೂಡುತಿರ್ಪನಿತಯೊಳ್‌ 

ಸುಧರ್ಮ (ನಾ). ಒಳ್ಳೆಯ ಸಂಪ್ರದಾಯ; ಉತ್ತಮವಾದ ಆಚಾರ: (ರಾಜಶೇ. ೪-೧೪). [ಸಂ.] 


ತನುವೆನಿತನಿತುಂ ಮನವೆನಿತನಿತುಂ ಮೃದುಮಧುರವಚನಮೆನಿತನಿತುಂ ತಳ್ಕನ | ಸುಧಾಕರ (ನಾ). ಎ ಸುಧಾಂಗ ೧: ಭೂರಿಕಳಾವಿಬೋಧಿತ ಸುಧಾಕರರೂರ್ಜಿತ 
ತೀವಿ ಸುಧರ್ಮ ರಸಾಯನಮೊದವಿದಂದಮನಾ ನೃಪೇಂದ್ರಂ ಪೋಲ್ತಂ (ಶಾಜಪು ೬೬೬ ಚಂದ್ರಕೀರ್ತಿಭಟ್ಟಾರಕರ್‌ (ಸುಕುಮಾ. ೧-೨೨); ಉದಯಾದ್ರಿಯಂ ಸುಧಾಕರನಡರ್ದಂ 


೧-೩೧). - [ಸಂ.) 20| (ಪುಷ್ಪವು ೮-೧೦೩); ಮುಖದ ಮುತ್ತಿನ ದೇಶಿಕಾತಿಯರಾನನೇಂದುಗಳಾ ಸುಧಾಕರ 
ಸುಧರ್ಮಾಧಿಪ (ನಾ). ಉತ್ತಮಧರ್ಮದ ಒಡೆಯ. ಪ್ರಭು: ಏನೆಂಬ ಜಿನನ ನೆನಲು ಗೆಲಿದುದು ಸಭೆ ನಭಸ್ನಳವ. (ಕುವ್ಮಾಸ. «:೩-80). [ಸಂ.) 

ಸೇವನಮೇನೆಂಬನುರಾಗಮೇನದೇನೆಂ:: ಜಿನಾನುಷ್ಠಾನುಕ್ರಮಸಸಮೇನೇನಂ ಬಣ್ಣಿಪೆಂ | | ಸುಧಾಕರಕಾಂತ (ನಾ). ಚಂದ್ರಪ್ರಕಾಶದಿಂದ ದ್ರವಿಸುವುದೆಂದು ಭಾವಿಸಲಾದ 

ಸುಧರ್ಮಾಧಿಪನಂ (ಆಜಪು ೫-೮೩). ಸಂ.) | ಒಂದು ಬಗೆಯ ಬಿಳಿಯ ಕಲ್ಲು; ಚಂದ್ರಕಾಂತಶಿಲೆ: ಪಚ್ಚೆಯ ತೋರಣಂ 
ಸುಧರ್ಮಾಧಿಷ್ಠಿತ (ನಾ). ೧. ಉತ್ತಮಧರ್ಮದಿಂದ ಕೂಡಿದವನು. ಕನಕದುಯ್ಯಲಪೂರ್ವ ಸುರೇಂವ್ರರತ್ನಬಿಂದಚ್ಚರಿದಿರ್ದ ವೇದಿಕೆ ಸುಧಾಕರಕಾಂತದ ಸೆಜ್ಜೆ 


೭. "ಸುಧರ್ಮಾ' ಎಂಬ ದೇವಸಭೆಯಲ್ಲಿ ಕುಳಿತವನು: ಇಂದ್ರ. ೧,೨: |25| ಕಾಂತಿಯಂಬಿಚ್ಚಳಿಪಚ್ಚ ಬಜ್ಜರಗದಂ. . . ಸೂಳೆಗೇರಿಯೊಳ್‌ (ರಾಜಶೇ. ೨-೧೧೬). [ಸಂ.1 
ಮಹಾ ಮಹಿಮಾರಾಶಿಯಾಗಿಯುಂ ಸುರಾಗನುಂ ಸುಧರ್ಮಾಧಿಷ್ಠಿತನಾಗಿಯುಂ | | ಸುಧಾಕರಕುಲ (ನಾ). ಚಂದ್ರನು ಮೂಲಪುರುಷನಾಗಿರುವ ಕುಲ; ಚಂದ್ರವಂಶ: 


ಗೋತ್ರ ಪ್ರಿಯನುಂ (ರಾಜಶೇ. ೩-೯ ವ). ಸ.) ರುಚಿಸೌಮ್ಮ ಪುರೂರವಚಕ್ರಿಯಾಯುಭೂವರನಹುಷಕ್ಸಿತೀಶ್ವರ ಯಯಾತಿ ನೃಪಾಳ 
ಸುಧರ್ಮಾನುವರ್ತಿನಿ (ನಾ). ೧. ಒಳ್ಳೆಯ ಧರ್ಮವನ್ನು ಅನುಸರಿಸುವವಳು. ಯದೂರ್ಬಿಪಂ ಸುಧಾಕರಕುಲನಾತನಿಂ ನೆಗಳ್ಲೆ ಯಾದವವಂಶಲಲಾಮಂ (ಎಕ. ೪! (ಇ). 
೨. "ಸುಧರ್ಮಾ' ಎಂಬ ದೇವಸಭೆಯನ್ನು ಅನುಸರಿಸುವವಳು. ೧, ೨ :| | ನಾಗಮಂ. 2೪-೬, 1271). "ಸೋಮಕುಲ' ಪರಾ. (ಸಂ.] 
ಚಾಪಲತೆಯಂತೆ ದೃಢಗುಣಸಂಧಾನೆಯುಂ ಮಹೇಂದ್ರಲೀಲೆಯಂತೆ ಸುಧರ್ಮಾನು |30| ಸುಧಾಕರಧರ (ನಾ). ಚಂದ್ರನನ್ನು ತಲೆಯಲ್ಲಿ ಧರಿಸಿದವನು; ಶಿವ; ಇಂದು 
ವರ್ತಿನಿಯುಮೆನಿಪಳ್‌ (-40ದ್ರಪು. ೧೧-೧೧೦ ವ). (ಸಂ. ಸುಧರ್ಮಾನುವರ್ತಿನೀ! | ಧರ: ಮತ್ತೆ ಪೊಡೆದಂ ನರನೀಶನ ವಕ್ಷಮಂ ಸುಧಾಕರಧರನಾರ್ದು ಮೇಣೆಜಗಿದಂ 
ಸುಧರ್ಮೆ (ನಾ). ದೇವಲೋಕದ ಸಭೆ; ಸುರರ ಸಭೆ: ಮಾಡಿತಗ್ಗದ ಸಭೆ ! | (ಶಬತಂ. ೪ ೮೬). ಸಂ.) ॥ 
ಸುಧರ್ಮೆಯನೇಡಿಸುವ ಚೆಲುವಿನಲಿ ಪುರದಲಿ ರೂಢಿಸಿತು (ಕುವ್ಶಾಸ. ೧೨-೭೬)... |. ಸುಧಾಕರಮೌಳಿ (ನಾ).- ಸುಧಾಕರಧರ: ಲೋಲನಾಪರಿಕರ್ಮತರು ನಿರ್ಮೂಲ 
(ಸಂ. ಸುಧರ್ಮಾ] | ನೈಕಕ್ತಮ ಸುಧಾಕರಮೌಳಿ ಕೇಳೀಕಲಿತವಿಸ್ತರಕಥಾಂತರವ (ಕುವ್ಮಾಕ. ೬-೧); ನನ್ನನಿಲ್ಲಿಗೆ 
ಸುಧರ್ಮೆೇಶ (ನಾನಿ. ಎ ಸುಧರ್ಮಾಧಿಪ: ಕರ್ಮಹರ ಭರ್ಮನಗಕಾರ್ಮುಕ 135 ಕಳುಹಿದನ್‌ ಸುಧಾಕರಮೌಳಿ ನಿನ್ನ ಭಕ್ತಿಗೆ ಮೆಚ್ಚಿ (ಚಿತ್ರಾಂಗ. ೪೪-೨೩೦೨). (ಸಂ. 


ಫಲರಾಸಿಯಾದುದು ಗೇಯರಸವಿನ್ಮಾಸವೇ ಮಧುಮಕ್ಷಿಕವ್ರಜ ಜಂಬುಕಥ್ವಾನ 
(ತುವ್ಮಾಅ. ೧-೨೬). ಸಂ.) 

ಸುಧಾಕ್‌ಂತ (ನಾ). ಅಮೃತದಿಂದ ಕೂಡಿದ ಚಂದ್ರ: ಜಿತ ಪಂಚೇಷುತ್ವದಿಂದೀಶ್ವರನೆ 
ನಿಸಿಯುಮುದೃತ್ಸುಧಾಕಾಂತನತ್ಕೂರ್ಜಿತ ತೇಜೋಲಕ್ಷ್ಮಿಯಿಂ ತೀವ್ರಕರನೆನಿಸಿಯುಂ 
(ಎಕ. ೪, ಹಾಸನ. ೧೩೦-೮; 1147). |[ಸಂ.] 

ಸುಧಾಕಿರಣ (ನಾ). ಅಮೃತಕಿರಣಗಳುಳ್ಳವನು; ಚಂದ್ರ: ಸುಧಾಕಿರಣಂ 
ಕರ್ಕಿವಿಲಗ್ನದೊಳ್‌ ನಿಲೆ ಪಿಶಾಚಪ್ರಾಪ್ರನಕ್ಕುಂ ನರಂ (ಚಾತತಿ. ೨೧-೧೮); ಬರ್ಹಿಯ 
ಸುಧಾಕಿರಣನ ದಿನಾಧಿಪನ . . . ಗುಣವಿರಬೇಕು ನೃಪರಿಗೆ (ಕುವ್ಮಾಸ. ೧-೫೪); 
ಮೆಲ್ಲನವತರಿಸುತಿರ್ದಂ ಸುಧಾಕಿರಣಂ (ವೈಶಾಖ. ೯೨-೭೩೨). |ಸಂ.] 

ಸುಧಾಗೃಹ (ನಾ). ಸುಣ್ಣ, ಗಾರೆ ಮೊದಲಾದುವುಗಳನ್ನು ಬಳಿದ ಮನೆ; 


(ಪ್ರೌಢರಾ. ೧೨-೧). [ಸಂ.) 

ಸುಧಾ "ಸ.ನಾ' ನೋ. 

ಸುಧಾಂಗ (ನಾ). ೧. ಅಮೃತವನ್ನು ಅಂಗದಲ್ಲಿ ಹೊಂದಿರುವವನು; ಚಂದ್ರ; 
ಖುಧಾಕೆರ: ಸುಧಾಂಗನಿಂ ಪೊಂಗುವೆಳದಿಂಗಳ ತೊಡರ್ದ ಕಂಗಳ. . .ಲತಾಂಗಿಯರೆನಿಪ್ಪ 
ಪಣ್ಮಾಂಗನಾಜನವೆಸೆದುದು (ಹಚಕಾ. ೪-೪೦). ೨. ಚಂದ್ರಮಂಡಲ: ಕಣ್ಣೊಬ್ಬ 
ದುದಮೃತಕಳಾಪೂರಿತಾಂಗಂ ಸುಧಾಂಗಂ (ರಾಜಶೇ. ೧ ೫೧). ಸಂ.) | 

ಸುಧಾಂಬರ (ನಾ). ಬಿಳಿಯ ಬಟ್ಟೆ; ಶ್ವೇತಾಂಬರ: ಗೌಳಗಜಂ ತುರುಷ್ಕ ತುರಗಂ | 
ವರಸಿಂಹಳನಾಢಮಾಕ್ತಿಕಂ ಚೋಳಸುಧಾಂಬರಂ ಮಗಧಕತ್ತುರಿಯಿಂ . . . 
ಎಭುಸಂಕಮದೇವಭೂಪನಾ (ಎಕ. ೪೪, ಶಿಕಾರಿ. ೯೬-೧೫; 1170). |ಸಂ.1 45 

ಸುಧಾಂಶು (ನಾ). ೧. ಎ ಸುಧಾಂಗ ೧: ""ಚಂದ್ರಮಂ ವಿಧು . -. ದ್ವಿಜರಾಜನೆನೆ ! 


I 
ಚತುರ್ಮುಖ ಸುಧರ್ಮೇಶ ಮುಖ್ಯನತ ಧರ್ಮಜಯಪಾದ . . . ಪಾಲಿಪುದೆನ್ನ | Rene: (ನಾ) ಹಾಲನ್ನು ಸೇರಿಸಿ ಕಲಸಿದ ಅನ್ನ: ಆ ಸುಧಾಕಲಿತಾನ್ನವೇ 
| 


50 


I 
| 
|» 
| 
1 
I 
t 
| 
i 


ಸುಧಾಜಾತ ೮೬೦೨ ಸುಧಾರುಚಿ 


ಧವಳಾಗಾರ; ಸೌಧ: ಆತನನಾಗಳ್‌ ನೋಡುವ ಕಾತೂಹಳದಿಂ ಸುಧಾಗೃಹಾ ಸುಧಾಮಯೂಖ (ನಾ). ಎ ಸುಧಾಕಿರಣ: ದಿಗ್ಬಿತ್ತಿಗಳಂ ಧವಳಿಸುತಿರ್ದ 
ಗ್ರಂಗಳೊಳಿರ್ದಾ ತರಳೇಕ್ಷಣೆಯರ್ಕಳ್‌ ವಾತಗವಾಕ್ಷಂಗಳಿಡೆಗೆ ತಡೆಯದೆ ನಡೆದರ್‌ ಸುಧಾಮಯೂಖನಂ ನೀಡುಂ ನೋಡಿ (ಕಾದಂಉ. 3೬೧); ಅಂಬುಜಪ್ರಸರದಗಲೈಯಿಂ 
(ಶಾಂತಿಪು. ೬-೫); ಕುಮಾರನೊಂದು ಕೊಳದೊಳ್‌ ಮಿಂದು ವನಫಲಂಗಳಂ ತಿಂದು... ನೆಗೆದ ತುಂಬಿಗೆ ಮಲ್ಲಿಗೆಮಾಲೆಯಾದುದಾ ಪಸಿದ ಚಕೋರಿಗಳ್ಲೆ ಸುಧೆಯಾದುದು ಕಾಂತಿ 
ತತ್ಸಮಾಪದ ಸುಧಾಗೃಹದಿಂ ರಾಜಕನ್ಮಕಿಯರಂತಟುವರ್‌ ಬಂದು (ಚಾವೂಪು. ೭೩)... | ಸುಧಾಮಯೂಪಖನಾ (ರಾಜಶೇ. ೧೧-೬೫). (ಸಂ. 
[ಸಂ.) ನ 5 | ಸುಧಾಮರೀಚಿ (ನಾ). ಬೆಳದಿಂಗಳು; ಅಮೃತಕಿರಣ: ನಗೆಗಣ್ಣೂಸೆ ಸುಧಾಮರೀಚಿ 
ಸುಧಾಜಾತ (ನಾ). ಕ್ಷೀರಸಾಗರದಲ್ಲಿ ಹುಟ್ಟಿದವನು; ಚಂದ್ರ: ದುಷ್ಪಚೇಷ್ಟ | ರುಚಿಯಂ ಘರ್ಮಾಂಭಸಂ ಪೊಣ್ಮೆ ನುಣ್ಣೊಗದೊಳ್ಹಿತ್ತದೊಳಾಗೆ ಕೌತುಕರಸಂ . . . 
ಸುಧಾಜಾತ ಸುತಾಂಶದೊಳ್‌ (ಜಾತತಿ. ೨೨-೯). ಸಂ.) | ನಡೆನೋಡುತ್ತಿರ್ದಳಾ ಭೂಪನಂ (ರಾಜಶೇ. ೭-೨೧). 1ಸಂ.] 
ಸುಧಾತರ್ಪಣ (ನಾ). (ಸತ್ತವರ ತೃಪ್ತಿಗಾಗಿ, ಉತ್ತರಕ್ರಿಯೆಯ ಸಮಯದಲ್ಲಿ) | ಸುಧಾರಕ (ನಾ). ಲೋಪದೋಷಗಳನ್ನು ಸರಿಪಡಿಸುವವನು,- 
ಹಾಲು ಎರೆಯುವುದು: ರಣದಿ ಕೆಡದವರೊಳ್ಳುಗೆಯ್ಮೆಗಳ್‌ ಸಫಲ ಸುಧಾರಿಸುವವನು: ಪೈಥಾನ್‌ನಗರದ ದೇಶಸ್ವಬ್ರಾಹ್ಮಣಮನೆತನದಲ್ಲಿ ಹುಟ್ಟಿದ 
ಮಪ್ಪಂತೆಸಗೆ ನಾಮ್‌, ಅದೆ ಸುಧಾತರ್ಪಣಂ ತಾನವರಾತ್ಮತೃಷೆಗೆ ತೃಪ್ತಿಯನೀವುದಲ್ತೆ |10| ಏಕನಾಥ ಸುಧಾರಕನಾಗಿ ಭಕ್ತನಾಗಿ ಕಂಗೊಳಿಸಿದ (ಭಾರದ. ೨೯೨). 
(ಶ್ರೀರಾಮಾ. ೩೬೮-೧೮೧).  [ಸಂ.) [ಆ- ಹಿಂ. ಮರಾ. ಸುಧಾರಕ] 
ಸುಧಾತು (ನಾ). ಒಳ್ಳೆಯ ಲೋಹ; ಗೈರಿಕ: ಬಾಳಮರೀಚಿಮಾಳಿಕಿರಣಾವಳಿಗಳ್‌ ಸುಧಾರಣೆ (ನಾ). ೧. ತಿದ್ದುವುದು; ಸಂಸ್ಕರಿಸುವುದು: ಬಡಿದು ಕೊಂದರೆ ಸುಧಾರಣೆ 
ಮೊಳೆವೀ ಸುಧಾತು ಶೈಲಾಳಿ ತಟಾಭಿಘಾತಮನೊಡಂಬಡಿಸುತ್ತಿರೆ (ಶಾಂತಿಪು. ೫-೯೧). ಯಾಗುವುದೇನು? (ರಂಗರೋ. ೧೦); ಸಾವತಾಜಿಕಸುದಾರಣೆಗಳು ಆಗದೆ 
1ಸ0.) ರಾಜಕೀಯಸುಧಾರಣೆಗಳಿಗೆ ನಾವು ಅರ್ಹರಲ್ಲ (ಯಕ್ಷಪ್ರ. ೪೦). ೨. ಏಳಿಗೆ; 
ಸುಧಾದೀಧಿತಿ (ನಾ). ಎ ಸುಧಾಕಿರಣ: ಷಟ್ರರ್ಕ್ಕಕುಮುದಿನೀವಿಕಶನ ಸುಧಾದೀಧಿತಿ |18| ಅಭಿವೃದ್ಧಿ: ನಮ್ಮ ದೇಶದ ಸುಧಾರಣೆಗೂ ಘನತೆಗೂ ಬಹಳ ಪ್ರತಿಬಂಧಕವಾಗಿವೆ 
(ಸೌಇಇ, 20%, ೪೬-೧೭; 1072); ರಣನೀಗಳೆ ಕಾಣಬಹುಧೆಂಬಣಕಿಗರನೆಬ್ಬಿಸುವವೊಲು ಮುಂಬಯಿ. ೪-೧೮೫); ಅವನ ಸುಧಾರಣೆಯ ಎಲ್ಲ ಹೊಣೆಯನ್ನು ಅವರೇ 
ಸುಳಿದಣೆದು ಹೊದಣಿದ್ದುದು ಸುಧಾದೀಧಿತಿಯ ಕರನಿಕರ (ಕುವ್ಮಾದ್ರೋ. ೧೭-೧೩). [ಸಂ.] ವಹಿಸಿಕೊಳ್ಳಬೇಕೆಂಬ ಬಯಕೆ ಅವರದಾಗಿತ್ತು (ರಂಗರೋ. ೧೨೮). ೩. ವಿಶ್ರಾಂತಿ; 
ಸುಧಾಧವಲಿತ, ಸುಧಾಧವಳಿತ (ಗು). ೧. ಸುಣ್ಣದಿಂದ ಬಿಳುಪಾದ. ಬಿಡುವು: (8. ೪. ತಾಳ್ಮೆ; ಸಹನೆ: 8. 
ಸುಧಾಧವಳಿತ: ೧. ಪರ್ವತದ ಮೇಲೆ ಕಜಂಗಿ ಕಲ್ತಲಿಸಿದ ಮರದುಜುಗಲ ನಡುವೆ (€- ಹಿಂ. ಸುಧಾರನಾ; ಮರಾ. ಸುಧಾರಣಾ, ಸುಧಾರಣೀ। 
ಸುಧಾಧವಳಿತೋತ್ತುಂಗ  ರಮ್ಮಹರ್ಮಂಗಳಂ ಕಾಣ್ಬಿರ್‌ (ಪಂಪಭಾ. ೩-೧೮ ವ); |20| ಸುಧಾರಸ (ನಾ). ೧. ಅಮೃತ; ಸುಧೆ: ಹಾರಮರೀಚಿಮಂಜರಿ ಸುಧಾರಸಧಾರೆ 
ಬೆಳಬೆಳಪ ಸುಧಾಧವಳಿತನಿಳಯಂಗಳ ಧವಳಕಾಂತಿಯಂ ಕೌಮುದಿಗೆತ್ತು (ಗಿರಿಕ. ೨-೯೭). | | ಸುಧಾಂಶುಲೇಖೆ ಕರ್ಪೂರಶಲಾಕೆ ನೇತ್ರಸುಖದಾಯಕಂ (ಪಂಠಾಮು. ೯-೮೨); ಸುಧಾರಸ 
(ನಾ). ೨. (ಸುಣ್ಣಬಳಿದುದರಿಂದ) ಬಿಳುಪಾಗಿರುವಂಥದು : ಸುಪ್ರದೇಶಮಪ್ಪ ಉಕ್ಕಿದುರಿಯಗ್ಗಳದ ಶೀತಳವಾಯ್ತು (ಕುವ್ಮಾಉ. ೬-೧೧); ಸುಧಾರಸವನ್ನು ಪಾನಮಾಡಿದ 
ಸ್ಮಾನದೊಳ್‌ ಸುಧಾಧವಳಿತಮಪ್ಪ ಧವಳಾಗಾರಂ (ಪಂಚತಂ. ೧೮೬-೧೦). ೩. ಸುಣ್ಣ ಅನುಭವವಾಗುತ್ತದೆ (ಧರ್ಮಸಾ. ಅ). ೨. ಒಂದು ಬಗೆಯ ಪಕ್ವಾನ್ನ: ಅಂದು 
ಬಳಿದ ಮನೆ; ಧವಳಾಗಾರ; ಸೌಧ: ""ಸುಧಾಧವಳಿತಂ, ಸೌಧಂ - ಈ ೨ ಮನೆಯಲ್ಲಿ ಪುರೆ - ಸುಧಾರಸವಾಗಿತ್ತು (ಸಮಜೀ. ೧೦೦); ಸುಧಾರಸ ಮಾಡಲೇನು 
ಧವಳಾರಂ'' (ಹಲಾಯು. ೪೯-೧೩೯). [೫೦.] 25) ಒಂದು ಸ್ವಲ್ಪು (ಅಪನಾ. ೧೮೩). [ಸಂ./ ಮರಾ. ಸುಧಾರಸ ) 
ಸುಧಾಧವಳಿತ "ಸುಧಾಧವಲಿತ' ನೋ. ಸುಧಾರಿತ (ಗು). ೧. ಮಾರ್ಪಾಡು ಮಾಡಿದ; ಸಂಸ್ಕರಿಸಿದ: ಈಚೆಗೆ ನಮ್ಮ 
ಸುಧಾಧಾಮ (ನಾ). ಚಂದ್ರ: ವನದಂತಿಂದ್ರನ ಲೋಕದಂತೆ ಸುಮನೋವಾಸಂ ರೈತರು ಸುಧಾರಿತ ಬೇಸಾಯಪದ್ಧ ತಿಯನ್ನು ಅನುಸರಿಸುತ್ತಿದ್ದಾರೆ (ಢಿ). (ನಾ). 
ಸುಧಾಧಾಮನಂತಿನನಂತುತ್ಯಮಲಾಶ್ರಯಂ (ರಾಜಶೇ. ೩-೧೦). (ಸಂ. ೨. ತಿದ್ದುಪಾಡು; ಸಂಸ್ಕರಣ: ಈ ಹತೋಟಿ ಕಾರ್ಯಕ್ರಮದಿಂದ ಸಸ್ತನಿಗಳ 
ಸುಧಾಪಿಂಡ (ನಾ). ಒಂದು ಬಗೆಯ ಭಕ್ಷ: ಮತ್ತಮಾ ಕಣಿಕಮಂ ಗದುಗದಂದವ ಬಾಳು ಎಷ್ಟೋ ಸುಧಾರಿತವಾಯಿತು (ಮನೋನಂ. ೧೭೪). [ಇ ಸುಧಾರಣೆ] 
ಮಾಡಿಯೊತ್ತಿಯದಆೊಳಗೆ ಹಲಸವಿಯ ಹೂರಣಗಳನು ವೊತ್ತರಿಸಿ ಹುದುಗಿ ತುಪ್ಪವನು |30| ಸುಧಾರಿಸು (ಕ್ರಿ). ೧. ನೇರಗೊಳಿಸು; ಸರಳಗೊಳಿಸು. ೨. ತಿದ್ದು; ಸಂಸ್ಕರಿಸು: 
ಬಾಳೆಲೆಯೊಳಗೆ ತೊಡೆದದಆ ಹದನನಜ್‌ದು ಹೊತ್ತದಂದದೊಳು ಪಾಕಂ ಮಾಡಿ ಕನ್ನಡದ ರಂಗಭೂಮಿ ಹೀಗೆ ಸುಧಾರಿಸಬೇಕು, ವಿಕಾಸಗೊಳ್ಳಬೇಕು (ಸಮಾಲೋ. ೬೭); 
ತೆಗೆದುಕೊಂಡುತ್ತಮದ ಸಿರಿಪಚ್ಚೆ ಮೊದಲಾದ ಕಂಪ ಪೊರೆಯೊತ್ತಿ ತೆಗೆದವು ಈಗ ಆಗಿಹೋದುದರ ಬಗ್ಗೆ ಮಾತನಾಡಿ ಏನು ಬಂದದ್ದು. ಆದುದನ್ನು ಸುಧಾರಿಸುವ 
ಸುಧಾಪಿಂಡವೆಂದೆಂಬ ಹೆಸರಂ ಹಡೆದು ರುಚಿಯಾದವು (ಸೂಪಶಾ. ೧-೩೨). ([ಸಂ.1 ಉಪಾಯ ತೆಗೆಯಿರಿ (ಮೂರುದಾ. ೭೬); ಕೆಲವು ಶತಾಬ್ಲಿಗಳ ಹಿಂದಿನ ಗೌತಮ, 
ಸುಧಾಬ್ದಿ (ನಾ). ಹಾಲಿನ ಕಡಲು; ಕ್ಷೀರಸಾಗರ: ಪುಟ್ಟಿದಂ . . . ಸುಧಾಬ್ದಿಗೆ ಬೌಧಾಯನ ಮತ್ತು ಆಪಸ್ತಂಭ ಇವರ ಧರ್ಮಶಾಸ್ತ್ರಗ್ರಂಥಗಳಿಗಿಂತ ಹೆಚ್ಚು ವಿಸ್ತಾರವಾದ 
ುಹಾಹಾಳಾಹಳಂ ಕಾನನಕ್ಕೆ ದವೋಗ್ರಾಗ್ನಿ ಕಡಂಗಿ ಪುಟ್ಟಿದವೊಲಂತಾ ಕಂಸದೈತ್ಮಂ |35| ಹಾಗೂಸುಧಾರಿಸಿದ ಗ್ರಂಥ (ತತ್ಸಪ್ರಾ. ೧೦೭). ೩. ಏಳಿಗೆಯಾಗು; ಅಭಿವೃದ್ದಿಯಾಗು: 
(ಜಗವಿ. ೨-೩೮); ಸೊಗಯಿಪ ಸುಧಾಬ್ದಿ ಮೋಹದೊಳಿಂದು ಬಂದೆನ್ನ ಮಗನು ದಟ್ಟಡಿ ಸುಧಾರಿಸಿದ ರಾಷ್ಟ್ರಗಳ ಜನರು ತಮ್ಮ ಆಳುಮಕ್ಕಳ ಕೂಡ ಬಹಳ ಎನಯದಿಂದ 
ಯಿಡುವ ರಾಜಾಂಗಣವಿದೆಂದು . .. ಮೃಗಧರಂ ಕಣ್ಣೆ ಸೆದುದು (ಹಚಕಾ. ೩-೮೧). 1ಸಂ.1 ನಡೆಯುತ್ತಾರೆ (ಮುಂಬಯಿ. ೪-೭೪); ಭಾರತದೇಶವು ಬಡಜನರ ಜೀವನಸ್ಥಿತಿಗಳನ್ನು 
ಸುಧಾಭವನ (ನಾ). ಎ ಸುಧಾಗೃಹ: ಮತ್ತೊಂದು ಸುಧಾಭವನದೊಳನವರತ ಸುಧಾರಿಸುವುದಕ್ಕಾಗಿ ಪ್ರಯತ್ನಿಸುತ್ತಿದೆ (ಅಡುಸೌ. ೩೧). ೪. ತಾಳು; ಸಹಿಸು: ಅವಸರ 
ದಹ್ಮಮಾನ ಕಾಳಾಗುರುಧೂಪಧೂಮದ ಪರಿಮಳಮಯಮಪ್ಪ ನೆಲೆವನೆಯ ಬೇಡ, ಸ್ವಲ್ಪ ಸುಧಾರಿಸಿಕೊ (ರೂಢಿ). ೫. ಚೇತರಿಸಿಕೊಳ್ಳು : ಸ್ವಲ್ಪ ಸುಧಾರಿಸಿಕೊಳ್ಳಿ 
ಮೇಗೇಕಾಗ್ರಮನಃಪರಿಗ್ರಹೆಯಾಗಿ (ಶಾಂತಿವು. ೮-೮೯ ವ). ([ಸಂ.) 40, ರಾಯರೆ ಎಂದು ಸಮಾಧಾನಪಡಿಸಿ ಒಂದು ಲೋಟ ಹಾಲು ಕುಡಿಸಿದೆ (ರಾಯಕ. ೨೧). 
ಸುಧಾಭುಕ್ತ (ನಾ). ಅಮೃತವನ್ನು ಕುಡಿದವನು; ದೇವತೆ : ಲಿಂಗಾರ್ಚನಾಸಕ್ತಿಯಿಂ ೬. ಸಮಾಧಾನಪಡಿಸು; ಸಂಬಾಳಿಸು: ಅವರ ಕಣ್ಣೀರು ಒರಿಸಿ, ಅವರಿಗೆ 
ಬೆಳೆದ 'ಪುಣ್ಮದೊಳರ್ಧಮಂ ಸುಧಾಭಕ್ತರಲ್‌ಯಲು ಕೊಡುವೆನಾ ಹರಿಶ್ಚಂದ್ರ ಸ್ಥಳಕೊಟ್ಟು ಸುಧಾರಿಸುತ್ತಿದ್ದೆವು (ಭಾರದ. ೪). (ಸುಧಾರಣೆ 4 - ಇಸು) 
ಹುಸಿಯಂ ನುಡಿಯದಿರಲೆಂದನು (ಹಚಕಾ. ೨-೨೭). (ಸಂ. ಸುಧಾರುಗ್ಗರ (ನಾ). ಎ ಸುಧಾಕರಧರ: ಸುಧಾರುಗ್ವರೋರುಕೃಪೆಯಿಂದೆ 
ಸುಧಾಮ (ನಾ). ಪುಷ್ಪವಾದ -ಶರೀರವುಳ್ಳುದು: ಕುಂಜರಶೈಳಂ ತನ್ನಿಂದಂ ಮೋಕ್ಸಸಮ್ಮಗ್ತರಿತ್ರಿಗರಸಾಗಿ ರಂಜಿಪಂ (ವೃಷವಿ. ೯-೧೨೭). (ಸಂ. 


ಜಗದೊಳ್ನೆಗಬ್ಟುದಾ ಪೆಸರಿನೆಂಬವೊಲೇಂ ರಂಜಿಸಿ ಬಳೆಯುತ್ತಿರ್ದುದೊ ಕುಂಜರಮಾ |4| ಸುಧಾರುಚಿ (ನಾ). ಎ ಸುಧಾಕಿರಣ: ಸುಧಾರುಚಿ ಪುಟ್ಟೆ ಪಾಲ್ಗಡಲ್‌ . . . 
ವಜ್ರಘೋಷನಾಮಸುಧಾಮಂ (ಪಾರ್ಶ್ವಪು ೪-೧೦೮). (ಸಂ. ಸುಧಾಮನ್‌। ' ಅಭಿಷ್ಟುತಮಪ್ಪವೊಲ್‌ (ಪುಷ್ಪಪು. ೧೨-೧೫). ಸಂ.) 


ಸುಧಾರೋಚಿ 


ಸುಧಾರೋಚಿ (ನಾ). ಎ ಸುಧಾಕಿರಣ: ಧರೆಗಮೃತಸಾರಮಂ ತಾನೆನಲು 
ಸೂರಿಗಳು ಬಣ್ಣಿಸೆ ಸುಧಾರೋಚಿ ಕಣ್ಣೆಸೆದುದು (ಹಚಕಾ. ೩-೮೭). _ 1ಸಂ.) 

ಸುಧಾರ್ಣವ (ನಾ). ಸುಧಾಬ್ದಿ: ಸುಧಾರ್ಣವಮೊಪ್ಪಿದುದುದ್ದತಾರ್ಣವಂ 
(ಜಗವ. ೧-೪೪); ಇವರಾರೆಂದಿರ್ದಪೆ ನೀಂ ಭುವನತ್ರಯತಿಳಕರಮಳಸದ್ರೋಧ 
ಸುಧಾರ್ಣವಪೂರ್ಣಚಂದ್ರರವನತದಿವಿಜನರೋರಗನನ್ನಃಾಮಾನ್ಮಗುಣರ್‌ 
(ಯಶೋಚೆ. ೪-೪೮). ([ಸಂ.1 

ಸುಧಾರ್ಮಿಕ (ನಾ). ಸದ್ದ್ಧರ್ಮದಲ್ಲಿ ನಡೆಯುವವನು; ಒಳ್ಳೆಯ ಧರ್ಮಿಷ್ಠ: 
ಈ ಧರ್ಮ್ಮರಕ್ಷಣೆಯ ಸುಧಾರ್ಮಿಕರೆಯ್ತುವರ್ಸುರೇಂದ್ರಾಸ್ಥಸ್‌ಮಂ (ಕಇ. 1೪. 
೧೩-೭೮; 1165). [ಸಂ.] 

ಸುಧಾಶ (ನಾ). ಅಮೃತವನ್ನು ಸೇವಿಸಿದವನು; ದೇವತೆ: ಉರ್ವೀಶನ ಯೋಷೆ 
ಸಂದಜಿತಸೇನೆ ಬಲ್‌ಕ್ಕವರ್ಗಾ ಸುಧಾಶನಿರ್ದೇಶಿತವೇಶ್ಮನಪ್ಪಜಿತಸೇನಸಮಾಹ್ವಯ 
ನಾದನಾತ್ಮಜಂ (ಚಂದ್ರಪು. ೪-೮೦). [ಸಂ.] 

ಸುಧಾಶನ (ನಾ). ೧. ಅಮೃತಾಹಾರ : ನೆನೆವರ್‌ ಸುಧಾಶನಮನೇಕಾಗ್ರಂ 
ತ್ರಯಸ್ವಿಂಶದುಕ್ತಿನಯೋಪೇತ ಸಹಸ್ರಹಾಯನದಿನಾ ಕಲ್ಪೋತ್ತರಾವಾಸಿಗಳ್‌ (ಶಾಂತಿಪು. 
೯-೧೨೭). ೨. = ಸುಧಾಶ : ಆಯವಸರದೊಳಂಬುಜಾಂಬಕ ತೋಯಜಪ್ರಭವರು 
ಸುಧಾಶನನಾಯಕಾದಿ ದಿಶಾಧಿಪರು (ಬಸಪು ೧-೪೧). !ಸಂ.] 

ಸುಧಾಸಂಭೂತ (ನಾ). ಎ ಸುಧಾಜಾತ: ನಿಲೆ ಸುಧಾಸಂಭೂತಂ ಕ್ರೂರದೊಳ್‌ 
- « - ಬಾಲಕಂಗೆ ಸದ್ಮೋಮರಣಂ (ಚಾತತಿ. ೬-೨). [ಸಂ.] 

ಸುಧಾಸೂಕ್ತಿ (ನಾ). ಅಮೃತದಂತಹ ಮಾತು; ಹಿತವಚನ: ಸುಗಂಧಸುಖ 
ನಿಕರದ ಸುಧಾಸೂಕ್ತಿಗಳು ಸುಳಿವ ತಂಗಾಳಿಗಳು ಸೊಗಸವರಸಂಗೆ ಚಿಂತೆಯ ಕಯ್ಕೊಳು 
(ಹಚಕಾ. ೬-೫೧). [ಸಂ.] 

ಸುಧಾಸೂತಿ (ನಾ). ಇ ಸುಧಾಜಾತ: ದಿವ್ಕಾಂಬುವಿಂ ನಾಕಜನಾಥಂ ಮಜ್ಜನಕೆತ್ತಿದ 
ತೆಅದೆ ಸುಧಾಸೂತಿ ಕಣ್ಣೆಡ್ಡಮಾದಂ (ಆದಿಪು. ೧೨-6); ಮಿಗೆ ಮೆಚೆದನುದಯಾಚಲದ 
ಚಾವಡಿಯಲಿ ಸುಧಾಸೂತಿ (ಕುವ್ಮಾದ್ರೋ. ೧೭-೧೭). (ಸಂ.] 

ಸುಧಾಸ್ಕಂದಿ (ಗು). (ಆಲಂ) ಆನಂದವನ್ನುಂಟುಮಾಡುವ: ನಿರ್ಮಳಾಂಭ 
ಸ್ಪ್ಯಯಂಬಗೊರಮಣಾಕೂಪಾರದೊಳ್‌  ಲೋಚನಹೃದಯಸುದಾಸ್ಮಂದಿ 
ನಂದೀಶ್ವರದ್ವೀಪಮಹಾಚೈತ್ಕಾಳಿಯೊಳ್‌ (ಚಂದ್ರಪು. ೪-೭೬). (ಸಂ. ಸುಧಾಸ್ಯಂದಿನ್‌] 

ಸುಧಿ (ನಾ). ೧. ಒಳ್ಳೆಯ ಜ್ಞಾನವನ್ನು ಹೊಂದಿರುವುದು; ಬುದ್ದಿವಂತಿಕೆ. 
೨. ಒಳ್ಳೆಯ ಜ್ಞಾನವನ್ನು ಹೊಂದಿರುವವನು; ಬುದ್ಧಿವಂತ: ಸುಧಿಯಾಗಿ 
ಶುದ್ಧನಡತೆಯಿಂದ ಸನ್ಮೃದುಮಧುರೋಕ್ತಿಯಿಂದಿರ್ದವಗೆ ಅಧಿಕವಾದೆಡರ್ವಂದು 
ಕುಳಿತಿರಲದು ವಿಧಿವಶವಲ್ಲೆ ರಂಗೇಶ (ಶತಸಾಂ. ೪-೪೮). (ಸಂ. ಸುಧೀ) 

ಸುಧೀಮಣಿ (ನಾ). ಎ ಸುಧಿ ೨: ಭೋಗಿದೇವ ಸುಧೀಮಣಿಯ ಸದುಭಕ್ತಿಗಿಂಬಾಯಿತ್ತು 
ಕೆಂಬಾವಿ (ಬಸಪು. ೫೭-೫೪). [ಸಂ.) 

ಸುಧೀರ (ನಾ). ಒಳ್ಳೆಯ ವೀರ; ಮಹಾಶೂರ: ಸ್ಥಿರ ಸುಧೀರಾ ಕಿನ್ನರಯ್ಕಾ 
ವಿರಸದೂರ ಕಿನ್ನರಯ್ಕಾ . . . ಮುನಿದೆಯೆನ್ನೊಡನೆ (ಬಸಪು. ೩೬-೪); ಮರು ಪೂತು 
ಭೀಮ ಸುಧೀರನ ಸದುಮತ್ಸರವೆ (ಕುವ್ಮಾಕ. ೧೫-೯). (ಸಂ. 

ಸುಧೀರತೆ (ನಾ). ಒಳ್ಳೆಯ ವೀರತನ; ಅತಿಶೌರ್ಯತನ : ಈ ಮಹಾವೀರತ್ವವೀ 
ಮಹಿಮಾಮಹತ್ವತೆಯಾ ಸುಧೀರತೆಯಾ ಮಧುರಮೃದುವಾಕ್ಕವೀ ಸಾಮರ್ಥವವೀ ಸತ್ವ 
ಭೂಮಿಯೊಳು ಕೇಳುವೆವೆ ಕಾಂಬೆವೆ (ಬಸಪು. ೪೬-೭೯). (ಸಂ. ಸುಧೀರತಾ। 

ಸುಧೀರಾಜ (ನಾ). ೧. ಒಳ್ಳೆಯ ಜ್ಞಾನಕ್ಕೆ ಒಡೆಯನಾಗಿರುವವನು; 
ಪಂಡಿತಶ್ರೇಷ್ಠ. ಎ. ಜ್ಞಾನಿಯಾದ ಬ್ರಹ್ಮ. ೧, ೨: ಆ ಮಂಟಪಂ . . . 
ಸತ್ಮಲೋಕದಂತೆ ಸುಧೀರಾಜಾನ್ವಿತಮುಂ ಪುರಂದರಪುರದಂತೆ ಸದಾ ರಂಭಾನ್ವಿತ 
ವಿಬುಧಮಿಳಿತಮು೦ (ರಾಜಶೇ. ೮-೮ ವ). 

(ಸಂ. ಸುಧೀರಾಜನ್‌ (ಸುಧೀ * ರಾಜನ್‌); ಸಂ. (ಸುಧೀರ + ಅಜ)) 

ಸುಧೆ (ನಾ). ೧. ಅಮೃತ; ಸೊದೆ: ಕುಳಿರುತ್ತಿರ್ಪಮೃತಾಂಶುಮಂಡಲದೊಳಿರ್ದಾದಂ 

ಸುಧಾಮೋದಮಂ ತಳೆದು (ಕಾದಂಉ. ೭೯೨); ಮದನಂ ದೇಹವ ನೀಗಿದಂ. .. ಸುಧೆಯಂ 


೮೬೦೩ 


ಸುನಾಣ್ಯ 
ಕೊಟ್ಟು ಸುರೇಂದ್ರ ಸೋಲ್ತ . . . ವಿಧಿಯಂ ಮಾಜುವನಾವನ್ಯೆ (ಸೋಮೇಶ. ೨೭); 
ಕಂದನೀತನ ರಕ್ಷೆಯೊಳ್‌ ಪ್ರಳಯಾಗ್ನಿ ಚಕ್ರಕೇಂದ್ರದೊಳಿರ್ಪ ಸುಧೆಯವೊಲ್‌ ನಿತ್ಯಂ 
ಸುರಕ್ಷಿತಂ (ಶ್ರೀರಾಮಾ. ೩೦-೭೩). ೨. ಸುಣ್ಣ : ದಧಿ ಜವೆ ದೂರ್ವೆ ಲಾಜೆ . . . ಬಾಸಿಗಂ 
ಸುಧೆ ಸಿರಿಗಂಪು . . . ಎಸೆದತ್ತು ವಿವಾಹಗೃಹಾಂತರಾಳದೊಳ್‌ (ರಾಜಶೇ. ಆ-೧೧). 
೩. ಹೂವಿನ ರಸ; ಮಧು. ೪. ಹಾಲು; ಕ್ಷೀರ. ೫. ರಸ; ಪಾನೀಯ. 
೬. ನೀರು; ಜಲ. ೩. ಹಾಲು ತುಂಬರುವ ಸಸ್ಮ. ಆ. ಅಲಸಂದೆ: 
""ಸುಧೆಯಲಸಂದೆ'' (ಮಂಗರಾ. ೧೧೦-೫). ೯. ನೆಲ್ಲಿ; ಆಮಲಕ. ನ 
ಸುಧೆಗೊಬ್ಬುಗಳು ಎ (ಆಲಂ) ದೇವತೆಗಳು: ತುಬ್ಬಿಕೊಟ್ಟುದವಿದ್ಧೆಯನು 
ಸುಧೆಗೊಬ್ಬುಗಳ ಗಂಡಿಗರ ಗಾಢದ ಗರ್ಭವನು ಹೊಳ್ಳಿಸಿತು ಗರಳಗ್ರೀವನುಪದೇಶ 
(ಕುವ್ಮಾಕ. ೬-೩೧). (ಸಂ. ಸುಧಾ] 
ಸುಧೆಗೂಳ (ನಾ). ಅಮೃತವನ್ನು ಆಹಾರವನ್ನಾಗಿ ಉಳ್ಳವನು; ದೇವತೆ. 
ಸುಧೆಗೂಳರೊಡೆಯ = ದೇವತೆಗಳ ಒಡೆಯ; ಇಂದ್ರ: ಸುಧೆಗೂಳರೊಡೆಯ 
ಪಿಡಿವಸಮವಜ್ರಾಯುಧದ ಯಿದಿರ ನಡೆಯಲುಬಹುದು (ನವಮೋ. ೨೪-೭೮). 
[ಸುಧೆ 4 ಕೂಳು (ಆ ಕೂಲ್‌) + -ಅ)) 
ಸುಧೆಎಲ್ಲ (ನಾ). ರಸಪೂರಿತವಾದ ಕಬ್ಬನ್ನು ಬಿಲ್ಲಾಗಿ ಉಳ್ಳವನು; ಮನ್ಮಥ: 
ಹರಿಣಯದೆಗೆಟ್ಟು ಹಿಂಡೊಡೆದು ಚಲ್ಲವರಿದಂದದಿಂ ಸುಧೆವಿಲ್ಲನಾಜ್ಞೆಯಿಂ . . . 
ಮಂದಾನಿಲರಯಟ್ಟುಳಿಗಾರದೇ (ನವಮೋ. ೬-೨೩). 
ಸುಧೆ * ಬಿಲ್ಲು (ಆ ಬಿಲ್ಮ್‌) + - ಅ 
ಸುನಕ "ಸೊಣಗ' ನೋ. 
ಸುನಕಾಯ (ನಾ). [ವಾಸ್ತು] ಮನೆ, ದೇವಾಲಯ ಮೊದಲಾದುವನ್ನು 
ಕಟ್ಟುವ ಎಂಟು ಆಯಗಳಲ್ಲಿ ಒಂದು: ವಿಸ್ತಾರವಾಗಿ ಉದ್ದ ಅಗಲವನು ಅಳಿದು 
ವೊಟ್ಟುಗೂಡಿ ಕೊಂಡಕೋಲು ಯೆಷ್ಟೋ ಅದನು'೩ ಹಚ್ಚಿ ... ಅದಂ ೮ ರಿಂದ ಭಾಗಿಸಿ 
ಉಳಿದವು ಆಯಂಗಳೂಲಟ ೪ ವುಳದರೆ ಸುನಕಾಯ (ಅಯ. ೧-೬). "“ವೃಷಭಾಯ' 
ಪರಾ. (ಆ. ಸಂ. ಶುನಕಾಯ]। 
ಸುನಗಿ "ಸೂನಗೆ' ನೋ. 
ಸುನತಿ "ಸುಂತಿ' ನೋ. 
ಸುನಫಾಪ್ರಸೂತ (ನಾ). [ಜ್ಕೋತಿ] ಸುನಫಾಯೋಗದಲ್ಲಿ ಹುಟ್ಟಿದವನು: 
ಸುನಘಾಪ್ರಸೂತ ನರನಾತ್ಮೋಪಾರ್ಜಿತೈಶ್ಚರ್ಯಧೀದನಕೀರ್ತಾನ್ವಿತನಕ್ಕುಂ 
(ಜಾತತಿ. ೧೪-೩). [ಸಂ.] 
ಸುನಫಾಯೋಗ (ನಾ). [ಜ್ಯೋತಿ] ಜನ್ಮಕಾಲದಲ್ಲಿ ಸೂರ್ಯನನ್ನು ಬಿಟ್ಟು 
ಉಳಿದ ಕುಜಾದಿ ಐದು ತಾರಾಗ್ರಹಗಳಲ್ಲೊಂದು ಚಂದ್ರನಿಗೆ ಎರಡನೆಯ 
ಸ್ಥಾನದಲ್ಲಿರುವುದು: ಇನವರ್ಜ್ಮಂ ಕ್ಲಿತಿಜಾದಿಗಳ್‌ ಹಿಮಮಯೂಖಂಗಂತ್ಮದೊಳ್‌ 
ಕೂಡಿದಂದನಘಾಯೋಗಮದಕ್ಕುಮೊಂದಿ ನಿಲೆ ಮತ್ತಂ ತದ್ದಿಿತೀಯರ್ಕ್ವ್ಯದೊಳ್‌ 
ಸುನಘಾಯೋಗಂ೦ (ಜಾತತಿ. ೧೪-೧); ಸೂರ್ಯನನ್ನು ಬಿಟ್ಟು ಕುಜಾದಿ ಐದು 
ತಾರಾಗ್ರಹಗಳಲ್ಲೊಂದು ಚಂದ್ರನಿಗೆ . .. ಎರಡನೆಯ ಸ್ಥಾನದಲ್ಲಿದ್ದರೆ ಸುನಫಾಯೋಗ 
(ಜಾತತಿ. ೧೪-೧ ಟೀಕೆ). "ಅನಘಾಯೋಗ' ಪರಾ. 1ಸಂ.1 
ಸುನಫೆ (ನಾ). ಎ ಸುನಫಾಯೋಗ : ಅನಫಾ ಸುನಫಾ ದುರುಧುರಾ ಈ ಮೂರು 
ಯೋಗಗಳಲ್ಲೂ ಕುಜ ಯೋಗಕಾರಕನಾದರೆ ಜಾತಕನು . . . ಬಹುಕಾರ್ಯಾ 
ರಂಭಿಯಾಗುತ್ತಾನೆ (ಜಾಶತಿ. ೪-೬ ಟೀಕೆ). [ಸಂ. ಸುನಫಾ] 
40| ಸುನಯ(ನಾ). ಒಳ್ಳೆಯ ನಡತೆ; ಸುಚಾರಿತ್ರ: ಉಪನತ' ಮೃತ್ಕೂದಯಂಗೆ 
ದುರ್ಣಯಮೆ ಸುನಯಮೆನಿಸುಗುಮೆ ವೊಲಂ (ಚಂದ್ರಪು. ೬-೧೭). (ಸಂ.] 
ಸುನಾಕನಗ (ನಾ). ಸ್ವರ್ಗದಲ್ಲಿರುವ ಬೆಟ್ಟ; ಮೇರುಪರ್ವತ: ಮಂದರಂ 
` ಮಜ್‌ ಗೆವಂದ ಸುನಾಕನಗಂಬೊಲೊಪ್ಸೆ ತೀವಿದುದು ಜಿನಾಭಿಷೇಕಸಲಿಲಂ ದೆಸೆಯಂ 
ನಭಮಂ ಧರಿತ್ರಿಯಂ (ಮಲ್ಲಿಪು ೧೨-೧೫೩). [ಸಂ.] 
ಸುನಾಣೆಯ “ಸುನಾಣ್ಮ' ನೋ. 
ಸುನಾಣ್ಯ, ಸುನಾಣೆಯ (ನಾ). ಒಳ್ಳೆಯ ನಾಣ್ಯ; ಚಲಾವಣೆಯಲ್ಲಿರುವ 


ಟ್ಟ 


10 


25 


4s 


ಸುನಾದ ೮೬೦೪ ಸುಪಂಡಿತ 


ವಾಣ್ಮ: ಹಸ್ತಪೀಠದೊಳಿಹ ವಸ್ತು ಸುನಾಣ್ಮವ ಚಿತ್ತಪಲ್ಲಟವಾಗದೆ ತಿಳಿದಡೆ ೩. ನಿಶ್ಚಲವಾದ ಮನಸ್ಸುಳ್ಳವನು; ದೃಢಚಿತ್ತ: ""ಶಂಸಿತನಾ ಸುನಿಶ್ಚಿತಂ 

(ಶಿವಗೀ. ೧೯೧-೯೫೬). ಸುನಾಣೆಯ: ಇದು ರತ್ನಭಂಡಾರವಿದು ಹೇಮಭಂಡಾರವಿದು ದೃಢಚಿತ್ತನೆಂದೆನಿಕ್ಕುಂ'' (ಮಂಗರಾ. ೭೫-೫). [ಸಂ.] 

ಸುನಾಣೆಯ ವರ್ಗವಿದು ಪಟ್ಟಕರ್ಮಕುಲ (ಹಚಕಾ. ೯-೩). ಸುನಿಷ್ಕೃತಿ (ನಾ). ಸೂಕ್ತವಾದ ಪ್ರಾಯಶ್ಚಿತ್ತ ,--ಪರಿಹಾರ: ಆದ್‌ 
(ಸ್ಕು- * ನಾಣ್ಮ (ಆ ನಾಣಯ)] ನೀತನ ಪೊಯ್ತು ಕೊಂದಲ್ಲದೆ ಸುನಿಷ್ಕೃತಿಯುಲ್ಲ ಸತ್ಯಾಭ್ಯದಯವೇ ತನ್ನುದಯ 


ಸುನಾದ (ನಾ). ಒಳ್ಳೆಯ ಧ್ವನಿ; ಇಂಚರ: ಸುನಾದಬಿಂದು ಪ್ರಣವಮಂತ್ರ ಅಗ್ರದ |5| (ಕುವ್ಮಾಕ. ೧೭-೭). ಹಂ.) 
ಕೊನೆಯಲೈದುವುದೆ (ಬಸವ. 6೧೫); ಬಾಲೇಂದುಮೌಳಿ ಸುನಾದರಸಲೋಲಂ ದಯಾನಿಧಿ | ಸುನೀತ್ಶ (ಗು). ೧.. ಒಳ್ಳೆಯ ಚರಿತ್ರಯುಳ್ಳ; ಸಚ್ಚಾರಿತ್ರದ. ೨. ಒಳ್ಳೆಯ 


ಮೆಚ್ಚಿ (ಬಸಪು. ೨೮-೬). (ಸಂ.] | ವಿವೇಕವುಳ್ಳ. (ನಾ). ೩. ಒಳ್ಳೆಯ ಚರಿತ್ರೆ; ಸಚ್ಚಾರಿತ್ರ. ೪. ಚಾತುರ್ಯ 
ಸುನಾಮವೆಳು (ಕ್ರಿ). ಒಳ್ಳೆಯ ಹೆಸರನ್ನು ಪಡೆ: ಸುನಾಮವೆತ್ತ ತೆಳ್ಗಲ್ಲಂ ವುಳ್ಳವನು; ಚತುರ: ಊಟಉಡುಗೆಯಲ್ಲಿ ವಿನೀತರು ಓದುವಾದದಲಿ ಸುನೀತರು 

ಗಲ್ಲಸ್ಮಳಂ ಪೆಸರು ಲತೆವಳ್ಳಿಯೆಳಲತೆ ನವಲತೆಯುಮೆಂದು ಸಂತತಂ ತೋಲುತಿರ್ಕುಂ | | - (ಮುಕ್ತಕಬಾಂ). - [ಸಂ.] 

(ಕಬ್ಬಿಕ್ಕೆ. ೯6). [ಸುನಾಮ್ಮ 4 ಪೆಟು|] 10| ಸುನೀತ್ಮ (ನಾ). ಇ ಸಾನೆಟ್ಟು: ಅಷ್ಟಷಟ್ಟದಿಗೆ . . . "ಚತುರ್ದಶಪದಿ', "ಸುನೀತ' 
ಸುನಾಯಾಸ (ನಾ). ಆಯಾಸವಿಲ್ಲದಿರುವುದು; ಸುಲಭತೆ: ಇಂದಿನಾಹವದಿನಾ ಎಂಬ ಬೇರೆ ಹೆಸರುಗಳೂ ಕನ್ನಡದಲ್ಲಿ ರೂಢವಾಗಿವೆ (ಛಂದೋವಿ. ೩೦೦); ಇಂದಿನ 

ಸುನಾ[ಪಾತಾಂ. ನಿರಾ]ಯಾಸದಿಂ ರಿಪುಬಲಂಗಳನ್ನೊರೆಸಿ. ಬಳಿಕಾ ಯುಧಿಷ್ಠಿರನ ಕನ್ನಡಸಾಹಿತ್ಯದಲ್ಲೇ ಕಂಡುಬರುವ ಸುನೀತ, ಲಘುಕಥೆ . . N ಇಂಗ್ಲೀಷ್‌ದಿಂದ 
ಪಿಡಿವೆನು (ತುರಂಗ. ೫೦-೧೧); ರಾಜ್ಯದ ಈ ದೊಡ್ಡ ಹೊರೆಯನ್ನು ನಿಮ್ಮಂತೆ ಬಂದವುಗಳೇ (ಭಾಷಾಶಾ. ೧೭೩). [೫ "ಸಾನೆಟ್‌' ಎಂಬ ಇಂಗ್ಲಿಷ್‌ ಶಬ್ದದಿಂದ “ಸುನೀತ' 

ಸುನಾಯಾಸವಾಗಿ ಹೊರಬಲ್ಲ ಎದೆ ಹರವಿನ ಉತ್ತರಾಧಿಕಾರಿಯನ್ನು ಕುರಿತದ್ದು ಎಂಬ ಶಬ್ದವನ್ನು ಕಲ್ಪಿಸಿಕೊಳ್ಳಲಾಗಿದೆ] 

(ಸವತಿ. ೨೪). [8 ಈ ಶಬ್ದವು "ಅನಾಯಾಸ" ಎಂಬ ಶಬ್ದಸಾದೃಶ್ಮದಿಂದ |15| ಸುನೀತಿ (ನಾ). ೧. ಒಳ್ಳೆಯ ನಡತೆ; ಸುಚಾರಿತ್ರ್ಯ. ೨. ಒಳ್ಳೆಯ ನೀತಿ: 
` ಬಳಕೆಯಾಗಿರಬಹುದು] ಶರಣರ ಸುಭಕ್ತಿ ಸು[ಪಾಠಾಂ. ವಿ]ನೀತಿಯಂ ತಾಂ ಕೇಳಿ (ಬಸಪು ೪೦-೮೫): ಸುನೀತಿಯ 
ಸುನಾಯಿತ (ನಾ). ಸೂಕ್ಷ್ಮ: ಈ -ಗಿಡಗಳದು ಬಹಳ ಸುನಾಯಿತವಾದ ಒಡಲು. ನಂದಗೆಡಿಸಿ ತದೀಯವಂಶಚ್ಛೇದಮಾರ್ಗವನು ಒಂದುಗೂಡಿ (ಕುವ್ಮಾಆ. ೮-೫೪). 
"`` ಕಾಂಡ ಎಂದು ಹೇಳಬಹುದಾದ ಅಂಗವೇ ದಾರದಷ್ಟು ದಪ್ಪ (ಹಸುಹೊ. ೧೮೯). ೩. ಧ್ರುವನ ತಾಯಿಯ ಹೆಸರು: ಹಿರಿಯ ಪಟ್ಟದ ರಾಣಿ ನೃಪತಿಗೆ ವರ ಸುನೀತಿ 

[ದೇ. ಗ ತಮಿ. ಚುನ್ನಿತ; ತೆಲು. ಸುನ್ನಿತ] ಲತಾಂಗಿ ಕಿಜ್‌ಯಳು ಸುರುಚಿ (ನಿಭಾಗ. ೪-೬-೪). [ಸಂ.1 


ಸುನಾರಖಾನೆ (ನಾ). ಅಕ್ಕಸಾಲೆ ಕೆಲಸ ಮಾಡುವ ಸ್ಥಳ: ಖಾಸ ಬೊಕ್ಕಸದ |20| ಸುನೀಲ (ನಾ). ಅತಿನೀಲಿ; ಕಡುನೀಲಿ. (೬0.1 
ಲಿನ್ನಾಚಾರಿ ಕೊಮರನಾದ ಸುನಾರಖಾನೆ ರನ್ನಾಚಾರಿಯವರು ಮಾಡಿ ವಪ್ಪಿಸಿದ | | ಸುನೀಲರತ್ನ (ನಾ). ಕಡುನೀಲಿಬಣ್ಣದ ರತ್ನ: ಸುನೀಲರತ್ನನಿಭವೇಣಿ . . . 


ತಾಣ್ಣವೇಶ್ವರ (ಎಕ. ೫1೪, ಶ್ರೀರಂಗ. ೧೮೫-೩; 1852). ದಯೆಯಿಂದೆಮಗೀಗೆ ವಚೋವಿಲಾಸಮಂ (ನಾನಾರ. ೨). [ಸಂ.) 
[ಸುನಾರ್ಕ (೫ `ಆ- ಹಿಂ.ಸುನಾರ್‌) -- ಖಾನೆ] ಸುನೀವಿ (ನಾ). ಒಳ್ಳೆಯ ನೆರಿಗೆ: ತಾವರೆಮೊಗ್ಗೆಯ ಗಂಟೆಗಳಿಂದಂ ಪಾವನಮಾದ 
ಸುನಾವಣೆ, ಸುಲಾವಣೆ (ನಾ). ೧. (ಅರ್ಜಿದಾರರ ಅಹವಾಲು ಮುಂತಾ ಸುನೀವಿಗಳಿಂದಂ ಮೆಟ್‌ವ ಮಹಾಪುಷ್ಪಕಮೊಂದೊಲವಿಂ ಪೆಚ್‌ದಲೆಯಂಗೆ ನಿಯಾಮಿಸು 


ದುವನ್ನು) ಓದಿ ಹೇಳುವಿಕೆ: ನಾನಾ ದೇಶಗಳಿಂದ ಬಂದ ಪತ್ರಗಳನ್ನು |25| ತೊದವಿಂ (ಹಾಲಾಸ್ಕ. ೧-೨-5೦ ರಗಳಿ). (ಸಂ. ಸುನೀವೀ] 
_ಸುನಾವಣೆ ಮಾಡುತ್ತಿದ್ದುದನ್ನು ಕೇಳುತ್ತಿರುವಲ್ಲಿ (ಗುಣಸಾ. ೭೩); ಲಕ್ಕೋಟೆಯನ್ನೊ ಸುನೇತ್ರಿ (ನಾ). ಕಣ್ಣಿನ ರೋಗದ ಉಪಶಮನಕ್ಕೆ ಬಳಸಲಾಗುವ ಒಂದು 


ಡೆದು ಸುನಾವಣೆ ಮಾಡುವ ಮುತ್ಪದ್ದಿಯೊಬ್ಬನಾಗಬೇಕಾಯಿತು (ಕಧವ. ೫೦೯). ಬಗೆಯ ಔಷಧಿ: ತ್ರಿಫಲ, ತ್ರಿಕಟುಕ . . . ತೇದು ಕಣ್ಣಿಗಿಕ್ಕಲು ಕಾಡು, ಪಟಲ, 
ಸುಲಾವಣೆ: ೧. ಭಕ್ಷಿಯವರು ತಂದು ಸುಲ್ತಾನರಲ್ಲಿ ಸುಲಾವಣೆ ಮಾಡಿದರು ಹಣ್ಣುಗಣ್ಣು, ನೀರುಸುರಿಯುತ್ತಿರುವುದು ಮಾಣುವುವು. ಇದು ಸುನೇತ್ರಿ 
(ದೌಲತ್‌. 6೧). ೨. (ಅರ್ಜಿ ಮುಂತಾದುವನ್ನು?) ಓದಿಸಿ ಕೇಳುವಿಕೆ: ಅರ್ಜಿ (ವಿವೈವಿ. ೫೬). |?) 
ಗಳನ್ನು ಬಿನ್ನವಿಸಿಕೊಂಡರೂ ಅವುಗಳನ್ನು ಸುಲಾವಣೆ ಮಾಡಿ ಅಪ್ಪಣೆಯಾದಂತೆ |30| ಸುನೇರಿ (ನಾ). ಒಂದು ಬಗೆಯ ಮಿಶ್ರಲೋಹದ ತಗಡು; . ಬೆಳ್ಳಿ 
ನಿರೂಪವನ್ನು ಬರೆದು . . : ನಿಬಂಧನೆ ಮಾಡಿದರು (ಮಹಾವಂ. !. ೧೪೬); ಒಂದು . ಅಥವಾ ಚಿನ್ನದ. ಬಣ್ಣದ ತಗಡು: ಸುನೇರಿಯನ್ನು ಬಳಿದುಕೊಂಡಿದ್ದ 
ಅರ್ಜಿ ಕೊಟ್ಟರೆ ನಾಳೇನೇ ಈ ವಿಷಯವನ್ನು ಸುಲಾವಣೆಗೆ ತೆಗೆದುಕೊಳ್ಳುತ್ತೆ (ಚೆಂಗಾಳ್ವ. ಕೊಂಬುಗಳು (ಬೆಳವ. ೧೭೮): ಸುವೇರಿಬಣ್ಣದ ಕಲ್ಲು (ದಿಲ್ಲಪ. ೮೨). 
೩೧೮); ಅರ್ಜಿ ಸುಲಾವಣೆ ಮುಂದುವರಿಯಿತು (ನನ್ನೂರು. ೧೬೬). (ಆ-- ಹಿಂ. ಸುನಹರಾ, ಸುನಹಲಾ। 

(<- ಹಿಂ. ಸುನವಾಈ; ಮರಾ. ಸುನಾವಣೀ.! ತೆಲು. ಸುನಾಮಣಿ] ಸುನ್ನ "ಸೊನ್ನೈ' ನೋ. 


ಸುನಾಸೀರ (ನಾ). ದೇವತೆಗಳ ಒಡೆಯ; ಇಂದ್ರ: ಪಂಚರತ್ನಚೂರ್ಣವಿರಚಿತ ರಂಗ |35 ಸುನ್ಹ್ಮ "ಸೊನ್ನೈ' ನೋ. 
ವಲ್ಲೀವಿಲಾಸವಿರಾಜಿತಸುನಾಸೀರಶರಾಸನದೊಳ್‌ (ಆಬಪ.೮-೬೭ವ); ನಾಸಿರದೊಳ್‌ | '| ಸುನ್ನತಿ "ಸುಂತಿ' ನೋ. 


ಸುನಾಸೀರನಂತೆಸೆವ ನಿನಗೆ ಸಕಲ ಸುಭಟ ಸಾಧಾರಣ ಕಪಿಧ್ವಜಂ (ಕಕುಮು. ೮-೧೧). [ಸಂ.] ಸುನ್ನವೆಸ (ನಾ). ಚಿನ್ನ ಬೆಳ್ಳಿಯ ಕೆಲಸ; ಅಕ್ಕಸಾಲೆತನ. 
ಸುನಿ (ನಾ). ಹೆಣ್ಣುನಾಯಿ: ತೋಳ ಚಿಕ್ಕೊತ್ತೆಗೆ ಪೊಕ್ಕೆಯಿಂತು ಸು(ಪಾಠಾಃ ಶು]ನಿ ಸುನ್ನವೆಸದವ ಎ ಚಿನ್ನಬೆಳ್ಳಿ ಕೆಲಸಮಾಡುವವನು; ಅಕ್ಕಸಾಲಿ: ಸುನ್ನವೆಸ 
ಯಂತಿರೆ ನಿಲ್ವರೆ ಸೂಳೆ ಕೇಣಿಯೇ ಒತ್ತೆಗೆ ನಾಣ್ಣಿಯುಂ (ಲೀಲಾವ. ೨-೧೨೧); ಸುಧೆಯಂ ದವಂಗೆ ಹಳಿಂಗಲುವೊಲದಲು ಮತ್ತರು ೧೨ (ಕಇರ್ಲ-೩-೩೨೮; 1062). 
ಬಿಟ್ಟು ಗಂಜಿಗೆ ಮನಂದಂದವೊಲು ಕಾಮಧೇನುವನುಳಿದು ಸುನಿಯ ಮೊಲೆಯ |40 [ಸುನ್ನ್ನ (೬ ಸೊನ್ನೈ) 4 ಬೆಸ] 
ಕರೆದುಣ್ಬಂದದೆ (ಸಿದ್ದೇಪು. ೧೬-೨೫); ಇವನ ಕೊಲುವೆನೆಂದು ವಿಷದ ಕಜ್ಞಾಯವಂ ಸುನ್ನಿ (ನಾ). ಮಹಮ್ಮದೀಯರಲ್ಲಿ ಒಂದು ಪ್ರಭೇದ: ಸುನ್ನಿಗಳು ಅಬೂಬಕರನ್ನು 
ಕಳುಹಲು ಮಂತ್ರಿ ಸುನಿಗಿಕ್ಕಿಸಿ ರಾಯಗೆ ತೋಜಲು (ಭೈರಸೂ.1, ೨೮೬). [ಆ ಸಂ. ಶುನೀ] ಸರಿಯಾದ ಉತ್ತರಾಧಿಕಾರಿ ಎಂದು ಕಲೀಪನನ್ನಾಗಿ ಆಯ್ದರು (ಇಜ್ಲಾಂಸಂ. ೩೦). 
ಸುನಿಶ್ಚಿತ (ನಾ). ೧. ಚೆನ್ನಾಗಿ ನಿಶ್ಚಯಸಿದುದು; ದೃಢನಿರ್ಧಾರ: ಭಾಷೆಯಲ್ಲಿ [<- ಅರ. ಪಾರ. ಹಿಂ. ಸುನ್ನೀ ; ಮರಾ. ಸುನೀ, ಸುನ್ನೀ) 


ನಿರಂತರವೂ ಮತ್ತು ಸುನಿಶ್ಚಿತವೂ ಆದದ್ದು ಆ ಭಾಷೆಯ ಕೋಶವಲ್ಲ; ವಾಕರಣ ಸುಪಂಡಿತ (ನಾ). ಒಳ್ಳೆಯ ವಿದ್ವಾಂಸ; ಮಹಾಪಂಡಿತ: ತನಗೆ 
(ಭಾಷಾಶಾ. ೩೩); ಸತ್ಯಕ್ಕೇ ಅಂತಿಮವಿಜಯ ಸುನಿಶ್ಚಿತ €ಧರ್ಮಸಾ. ೩). ೨. ದೃಢವಾದ |4| ಮೃತ್ಕುವರವಾನಣ್‌ದೆನ್ದು ಸುಪಣ್ಣಿತನ್‌ ಅನೇಕಶೀಲಗುಣಮಾಲೆಗಳಿನ್ನಗಿದೊಪ್ಪಿದೊನ್‌ 
ವ್ರತ: ""ಸಂಶಿತಃ, ಸುನಿಶ್ಚಿತು - ಈ ೨ ದೃಢವ್ರತಂ'' (ಹಲಾಯು. ೬೭-೨೪೮). (ಎಕ. ॥. ೧೧೩-೧; ಸು. 700). [೫೦.] 


ಸುಪಕ್ಷ 


ಸುಪಕ್ಷ (ನಾ). ೧. ಒಳ್ಳೆಯ ರೆಕ್ಕೆ. ೨. ಶುಕ್ಲಪಕ್ಷ ೧, ೨: ವಿಸರುಹದಂತೆ ಕೇಸರ | 
ಮನಾಂತುದು . . . ಚಂದ್ರಮನಂತೆ ಸುಪಕ್ತದಿಂದೆ ರಂಜಿಸಿದುದು ಪುಂಜನಗ್ಗದ | 
ಸುವಸ್ತುವಿನಂತಿರೆ ತಟ್ಟು ಹೇಂಟೆಯೊಳ್‌ (ಯಶೋಚ. ೩-೩೮). ೩. ಕುಲಾಚಲಗಳಲ್ಲಿ ಶ್ಯ 
ಒಂದು: ಶೈಲೇಂದ್ರ . . . ಸುಪಕ್ಷ . . .ಪಾರಿಚಾತವಂಬ ಹದಿನಾಜು ಕುಲಾಚಲಂಗಳೇ | 
ಪೂರ್ವೋಕ್ತವಿಪುಳವೆಂಬ ಕೀಲಕಪರ್ವಶಕ್ಕ ಪಶ್ಚಿಮದಿಕ್ಕಿನಲ್ಲಿಹವು ( ವಿವೇಕ. ೨೯೧೬). [ಸಂ.1 
ಸುಪಟ್ಟ (ನಾ). ಗೌರವಸೂಚಕವಾಗಿ ಕೊಟ್ಟ ಒಳ್ಳೆಯ ಪದವಿ: ಬಸವಂ | 
ರ ಗರಸಂ ತಾನೆಯಾನುದ್ಯುಕ್ತಲಿಂಗ ಸುಪಟ್ಟಬದ್ದನು ಬಸವ (ಬಸಪ ೧೦-೪೨೫. (೫.1 | 
ಸುಪುತಿ (ನಾ). ಆಲಸ್ಕ; ಜಡತೆ: ವನಿತೆ ಸುಪತಿ ತುರ್ಯಪದದೊಳಡಗಿದಹ | 
ಟಾ ವಿಷಯದ ತೋರ್ಕೆ (ಪರಬೋ. ೪-೨೮-೧೦). ಸುಪುತಿ: ಅಮಲಮತಿ | 
ಕೇಳ್‌ ಸುಪುತಿಯಹುದಾ ತಮದ (ನಭಾಗ. ೧೧-೩೧-೧೬). [೮ ಸಂ. ಸುಪ್ತಿ! |1 
ಸುಪಥ' (ನಾ). ಸಚ್ಚಾರಿತ್ರದ ದಾರಿ; ಉತ್ತಮವಾದ ನಡತೆಯ ಮಾರ್ಗ: | 
ಮಂತ್ರಮಪದೇಶವ ಕಲಿತು ಯುಕ್ತಿಗೆಟ್ಟು ನಡೆವಿರಯ್ಕಾ (ಬಸವ. ೯೧); 
ಎನಗಿಮುತ್ತಮ ಸುಪಥವಾದುದು (ಬಸಪು. ೪೩-೫); ಸುಪಥದಲಿ ನಡೆವಂಗೆ ರಕ್ಕಸಜನ್ಮ 
, ವೆಂತಹುದು (ಕೌಶಿರಾ. ೧೯-೨೧). (ಸಂ) 
ಸುಪದ (ನಾ). ಒಳ್ಳೆಯ ಪಾದ; ಸುಂದರವಾದ ಪಾದ: ಮಂದಭಕ್ತಿಯೊಳವರ 
ಸುಪದರವಿಂದ ಸಂಘಟರೇಣುಪಟಲಾಘಟಿತಶಿರರಾಗಿ ' (ಬಸಪು. ೫೬-೭). ಸಂ.) 
ಸುಪನಾತಿ "ಸುಪ್ಪನಾತಿ' ನೋ. 
ಸುಪರ್ಣ (ಗು). ೧. ಒಳ್ಳೆಯ ರೆಕ್ಕೆಯನ್ನು ಹೊಂದಿರುವ. ೨. ಒಳ್ಳೆಯ! 
ಎಲೆಯನ್ನು ಹೊಂದಿರುವ. (ನಾ). ೩. ಒಳ್ಳೆಯ ರೆಕ್ಕೆಯನ್ನು ಹೊಂದಿರು ! 
ವವನು; ಗರುಡ: `“ವಿಹಂಗರಾಜಃ . . . ಸುಪರ್ಣಃ . 


| 
| 
| 
| 
| 


ಗರುಡನ ಪೆಸರ್‌'' (ಹಲಾಯು. ೬-೩೧); ಸುಪರ್ಣಂಗೀಡೆ ಕಾಕಾಳಿ (ಸೋಮೇಶ. ೧೦); ಎಲೆ 
ಮುನೀಶ್ವರ ನಾನು ನೆನೆದರೆ ಒಲವಿನಿಂದ ಸುಪರ್ಣ ಬಹನೇ (ಕಾಠಿರಾ. ೧೯-೫೨); 
ಮಿತವಚನನ ಹಿತವಚನಮನಾಕರ್ಣಿಸಿ ಸುಪರ್ಣಪರಾಕ್ರಮನಾಕರ್ಣಾಂತಮುಗಿದ 
ಕೂರ್ಗಣೆಯನುಪಸಂಹರಿಸಿದಾಗಳ್‌ (ರಾಜಶೇ. ೬-೧೧ ವ. ೪. ದೇವತೆಗಳ ಒಂದು 
ವರ್ಗ: ಸುರಗಂಧರ್ವ ಸುಪರ್ಣ ಕಿನ್ನರ ಖಗ ಸ್ತ್ರೀಸದ್ಮದೊಳ್‌ (ಸುಕುಮಾ. 
`೫. ಜೀವ. ೬. ಪರಮಾತ್ಮ: ಪರಮಾತ್ಮನಿಗೆ ಸುಪರ್ಣನೆಂದು 
ಸುಪರ್ಣನೆಂದು ೩. 


| 

| 

ದ.| 

| 

ಲು. [2 

ಹೆಸರು ಇರು, 

ಜೀವನಿಗೂ ಹೆಸರು (ಹಸಾರ. ೭-೩೦ ಶಾತ್ಮರ್ಯ). ಒಂದು ; | 

" ಬಗೆಯ ಮರ: ಸುಪರ್ಣಗಳು'( Fem) ಈ ಚಾತಿಯವು (ಬಾಲಪ್ರ 1. ೧೩೨). !ಸಂ.1 | 
ಸುಪರ್ಣಕೇತು (ನಾ). ಧ್ವಜದಲ್ಲಿ ಗರುಡನ ಚಿಹ್ನೆಯನ್ನು ಉಳ್ಳವನು; | 
. ಗದಾಧರಃ - ಈ ೪೫ ನಾರಾಯಣನ [29 

ೀಮೂತಪಥದಿಂದತಿವೇಗದಿಂ | 

[ 

| 

| 

| 

| 

i 

i 


ವಿಷ್ಣು: "`ಎಷ್ಟುಃ, ಸುಪರ್ಣಕೇತು: . 
ಪೆಸರ್‌'' (ಹಲಾಯು. ೫-೨೩); ಅಂತು. .. ಸುಪರ್ಣಕೇತು.-ಜಿ! 
ಪೋಗೆ (ಜಗವ. ೧೨-೪ ವ). (ಸಂ.) 

ಸುಪರ್ಣರಥ (ನಾ). ಗರುಡನನ್ನು ವಾಹನವಾಗಿ ಉಳ್ಳವನು; ವಿಷ್ಣು: 
ಸುಪರ್ಣರಥವೂಜಿತೇ ಸುಕರಕೀರ್ತಿವಿಭ್ರಾಚಿತೇ (ವೃಷಎ. ೪೨-೯೧). (ಸಂ. 

ಸುಪರ್ಣ (ನಾ). ಗರುಡನ ತಾಯಿ; ವಿನತೆ. . (ಸಂ. ಸುಪರ್ಣೀ। 

ಸುಪರ್ಣಿಜ (ನಾ). ವಿನತೆಯ ಮಗ; ವೈನತೇಯ; ಗರುಡ: "'ಸುಪರ್ಣಂ 
ಸುಪರ್ಣಿಜ ವ್ಮಾಳಾದಿ ವೈನತೇಯಂ ಸುರಪರಿಪು ಗರುತ್ಮನೆನಲ್ಕೆ ಗರುಡನಕ್ಕು' 

1ಸಂ.] 

ಸುಪರ್ದು, ಸುಫರ್ದು, ಸುಬರ್ದು (ನಾ). ಅಧೀನ; ವಶ: ನನ್ನ ಸುಪರ್ದಿನಲ್ಲಿ | 
ಖೈದಿಯನ್ನು.. 
ಬಂದುಬಿಡು (ಚಿಂಗೂಲಿ.«). ಸುಘರ್ಮ : ದೌಲತ್ತು ಕಂಪನಿಸರ್ಕಾರದ ಸುಫರ್ದಾಯಿತು | 
(ಹರಾಚ. ೪೩): ದೊಡ್ಡೀದಾರನು ರಾಸುಗಳನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡು | 
ಅವುಗಳಿಗೆ" ಮೇವು ನೀರು ಇವುಗಳ ಏರ್ಪಾಡನ್ನು ವಹಿಸಿಕೊಳ್ಳುವನು (ಗ್ರಾಮಾ. ೧೦೭): | 
ಸಾಹುಕಾರನು ಒಪ್ಪದೆ ಹೊಲವನ್ನು ಸುವರ್ದುಮಾಡಿಕೊಂದನ: i 


(ಮಂಗರಾ. 2 ೨೧). 


(ರೂಢಿ). | ಇ ಹಿಂ. ಸುಪುರ್ದ್‌; ಮರಾ. ಸುಪೂರ್ತ್‌, ಸುಪೂರ್ದ್‌। | 


10 


15 


. ಕೊಡುತ್ತೇನೆ (ಕಲನ. ೧೧೦): ನಿನ್ನ ಚ್ಹಾನ ನಿನ್ನ ಸುಪರ್ದಿನಲ್ಲಿರುವಾಗಲೇ |40 


(ಕರ್ಣುಸಂ. ೨೧). | ಗೆ 
ಸುಬರ್ದು: ಕೋರ್ಟಿನ ಅಪ್ಪಣೆ ಮೇರೆಗೆ ಜಮಾನನ್ನು ಸುಬರ್ವಿಗೆ ತೆಗೆದುಕೊಂಡರು |4| 
| 


೦೫ ` ಸುಪಾಣಿ 

ಸುರ; ದೇವತೆ: ತಿಳಿದು ಸಕಳಸುಪರ್ಬಜನವೆಆಗಿದುದು ಜಯಜಯ 
ಒಬ್ಬವಿಹನೀಕ್ಷಿಸುವನಿನ್ನು ಸುಪರ್ಬ 

[ಆ ಸಂ. ಸುಪರ್ವ] 

*ಸುಪರ್ವ ನಾಕಸದನರ್‌ ನಿಳಿಂಪ ವಿಬುಧರು 
ನಸರು ಲೇಖರೆನಲು ವಿಬುಧರ್ಗೆ ನಾಮಂ'' (ಮಂಗರಾ. ೩-೮): ಸುಪವ 
ಕುಜುಹುಗಳನಜ್‌ದಮರರಿಪುಗಳ: ಹರಿದರರಮನೆಗೆ (ಕುವ್ಮಾಆ. ೧೨-೧೪); 
ಸುಪರ್ವನುತವೈಭವೇ . . . ಪಾಲಿಪುದು (ಕಾಜಶೇ. ೪-೧೨೩). ೨. ಒಳ್ಳೆಯ ಗಿಣ್ಣು: 


ge ರ್ಬ (ನಾ). 
I 
| 
| 
i 
| 
i 
| 
| “ಸುಪರ್ವಲುಲಿತ' ಪರಾ. `!ಸಂ. 
| 
( 
| 
| 
| 
[ 
i 
| 
| 
| 
[ 
| 


ನುತ ಪಶುವತಿಗೆ (ಕುವ್ಮಾಕೆ. ೬-೩೧): 
ಲೋಕಾಧೀಶರೊಳಗನುತ್ತ (ನಭಾಗ. ೩-೮ ೧೯). 
ಸುಪರ್ವ (ನಾ). ೧. ಎ ಸುಪರ್ಬ:'` 


RR 
ಅ ತ್‌ 


ಸುಪರ್ವಗುರು (ನಾ). ದೇವತೆಗಳ ಗುರು; ಬೃಹಸ್ಪತಿ: ಪ್ರೀತಿಯಿನಾ ಸುಪರ್ವ 
ಗುರು ಬಣ್ಣಿಸಿದಂ ಧ್ರುವನಂ (ಎಷ್ಟುಪು ೧-೩- -೧೪೯). |ಸಂ.1 

ಸುಪರ್ವನಾಥ (ನಾ). ದೇವತೆಗಳ ಒಡೆಯ; ಇಂದ್ರ: ಮೃಡನನೋಲ್ಕಸಲೈೆ 
ಬಾಗಿಲ ಕಡೆಗೆ ಹೋಗಿ ಹುಪರ್ವನಾಢನು ಬಿಡದೆ ನೋಡುತಲೆವೆಯನಿಕ್ಕದೆ 
ಕಾಯ್ದುಕೊಂಡಿಹನು (ಬಸವು .೪೩-೪೨). (ಸಂ.] 

ಸುಪರ್ವಲುಲಿತ (ನಾ): ೧. ದೇವತೆಗಳಿಂದ ಸುತ್ತುವರಿಯಲ್ಪಟ್ಟವನು. 
೨. ಗಿಣ್ಣು ಗಳಿಂದೆ ಸುಂದರವಾದುದು. ೧,`೨: ಸುಪರ್ವಲುಲಿತಂ . . . 

ೋಡಾಯ್ತುವೇಂದ್ರಂಗೆ ಮಜ್ಜನಕಂಗೀ ಮರನೆಂದು ಮಾಮರಕೆ ಕಾಮಂ ಕೊಟ್ಟ 

ನಾತಿಥ್ಯಮಂ (ಪುಷ್ಪಪು ೮-೮೦). 1ಸಂ.(ಸುಪರ್ವ 4 ಲುಲಿತ;ಸು 4 ಪರ್ವ + ಲುಲಿತ)) 

ಸುಪರ್ವವಧು (ನಾ). ದೇವತಾಸ್ತ್ರೀ; ಅಪ್ಸರೆ: ಮುಡಿಸಿದಳೆಜಕದಿನೊರ್ವಳ್‌ 

|  ಸುಪರ್ವವಧು ನೃಪವಧುವಂ (ಪುಷ್ತಪ ೯-೮. [ಸಂ. ರ್ವವಧೂ। 


. ಕಶ್ಕಪನಂದನಃ - ಈ ೧೦ Ja! ಸುಪರ್ವಾಗ್ರಣಿ (ನಾ). ೧. ದೇವತೆಗಳ ae ಇಂದ್ರ; ದೇವೇಂದ್ರ: 


ಸುಪರ್ಮಾಗ್ರಣಿಗಾಯ್ತು ವಜ್ರಿಗಾಸನಕಂಪಂ (ಚಿಷ್ತಪ. ೯-೫೦). ೨. ದೇವತೆಗಳಲ್ಲಿ 
ಮುಖ್ಯನಾದವನು; ಪರಮಾತ್ಮ; ಶಿವ: ಶ್ರುತಿನಿವಹಪ್ರಣುತನೊಳಖಳ 
ಸುಪರ್ವಾಗ್ರಣಿಯೊಳ್‌ ಸೆಣಸಾಂತು ಮೃಡನೊಳೆಚ್ಹಾಡಿದೆನೇ (ಶಬಶಂ. ೪- “೧೨೧). 
(ಸಂ. ಸುಪರ್ವಾಗ್ರಣೀ। 
ರ್ವೇಂದ್ರ (ನಾ). 'ನ ಸುಪರ್ವಾಗ್ರಣಿ ೧: ಸುಪರ್ವೇಂದ್ರಗೃಹಕ್ಕೆ 
ಮುಜ್‌ಯದಾತ್ಮೀಯಕಳಾಸರ್ವಜ್ಞತೆಯಂ ಮೆಣ್‌ದಂ ಗೀರ್ವಾಣಸ್ತಪತಿ ನಿಮ್ಮ 
ಗೃಹಎರಚನೆಯಿ೦ (ಜಗವ. ೯-೧೩೧). [ಸಂ.1 
ಲಿ (ನಾ). ಕೇರುವ ಸಾಧನ; ಮೊರ: ಅಕ್ಕಿ ಕೇರೇನೌ ಅಕ್ಕಿ ಕೇರೇನೌ ಬಣ್ಣದ 
ಸುಪವೀಲೆ «ಕನ್ನಚಾ. ೩೭... (ಆ ಸೂರ್ಪ] 
ಸುಪಾಕ (ನಾ). ೧. ಒಳ್ಳೆಯ ಅದುಗೆ; ಉತ್ತಮವಾದ ಪಾಕ. ೨. ಒಂದು 
ನರಕದ ಹಸರು: ಕುಂಬೀಪಾಕ, ಸುಪಾಕ . ಅಂಗಾರಕವೆಂಬೈದು 
ಮಂತ್ರಿನರಕಂಗಳಿಂದಾವರಿಸಿ ತರಳತಾರವೆಂಬರಸುನರಕವಿಹುದು (ಎವೇಕ. ೧೫೨). [ಸಂ.) 
ಸುಪಾಣಿ ಸುಪ್ಪಾಣಿ (ನಾ). ೧. ಶುಭ್ರವಾದ ನೀರಿರುವ ಮುತ್ತು; ಶ್ರೇಷ್ಠ 
| ದರ್ಚಯ ಮೌಕ್ಷಿಕ: ನಸುದಆಯುತ್ತಮಿರ್ದ ಪೊಸಮುತ್ತಿನ ಸಿಂಪಿನ 
ಸಂಪುಟಂಗಳಿಂ ನುಸುಳ್ತು ಸುಪಾಣಿಯಾಗಿ ಪೊಅಪೊಣ್ಣುವ ಮುತ್ತಿನ ಮಾಲೆಯಂದದಿಂ 
. ಪೊಣ್ಮಿದುವು ಕಣ್ಬನಿಗಳ್‌ (ಕಾದಂಪೂ. ೩೩೧). ಸುಹ್ಟಾಣ: ೧. ಹೊಸಮುತ್ತಿನ 
ಸುಪ್ಡಾಣಿಯಂತೆ ಲಿಂಗೈಕ್ಕಮ ""ಆಭರಣವಿಶೇಷ'' 
(ಅಪು. ಕೋಶ): ಒಂದು ಚಿಪ್ಪಿನಲ್ಲಿ ಮೂಲು ಮುತ್ತು ಹುಟ್ಟಿದವು ಒಂದು ಕಟ್ಟಾಣಿ 
ಒಂದು ಸುಪ್ಪಾಣಿ ಒಂದು ಮಣಿ ಉದಕವಿಲ್ಲದ ಸೂತೆ (ಸಕವ. ಕ. (| ೨೬೭೮-೮೩); ಸರಪಣಿ 
ಮಣಿ ಸುಪ್ಪಾಣಿ ಸೂಸರವು ಕರವಲಯ ಉಡಿದಾರ ಕಾಲ್ಪೆಂಡೆ ಪ್ರಭೆಯು 
ಪ್ರಸಭಾ. "'ಕಟ್ಟಾಣಿ' ಪರಾ. ೨. ಒಂದು ಬಗೆಯ ಭಕ್ಕ: 
ನೀರನೆಆ್‌ದು ಕಿವಿಚಿದ ಫುಲ್ಲ ಸೊಜ್ಜಿಗೆಯ . ತುಪ್ಪದೂಳಗೊಂ 
ಚೊಟ್ಟೆಯಂ ಬಿಡಲು ಮಿಸುಪ ಸುಪ್ಪಾಣಿವೆಸರಂ ತಾಳಿ ವಸುಧಾ 
ರರ್ಗ ಪಾವನಮಾದುದು ೩. (ಆಲಂ) . ಒಳ್ಳೆಯವಳು; 
ೀಪ್ತಳಾದವಳು: ವಾಣಿ ಬೊಮ್ಮನ ರಾಣಿ. . . ಸತಿ ಸುಪ್ಪಾಣಿ ವರ್ಗಶ್ರಣಿ 
-.. ಕಾಮಿತದಾನಿ ವರವೀಯೆ (ಕೌಶಿರಾ. ೧-೨); ಚಂದ್ರಾಣಿ ಪುಷ್ಪಾಣಿ ಸುಪ್ಪಾಣಿ ಕಟ್ಟಾಣಿ 


ಸುಪ 


35 


(€ಅವಚೆಂ. ೧೩೬-೬೨೪); 


| 
ls 
೫% 
| 
ಆ 
ಗ 
ಹ 
| 
| 
- 
ps 


ಣ್ಯ 


೧೫: ೬). 


ಣಿ 


ಉಂ] 


fl 
[91 
tl 
4 


(ಸೂಪಶಾ. ೧-೩೬). 


tl 


Ke 


ಸುಪಾತ್ರ 


ಮಂದ್ರಾಣಿ ಮಧುರಾಣಿಯೆಂಬ ಚಂದ್ರನ ಷೋಡಶಕಲೆಗಳಂದದ ಪಣ್ಣಳಂದ್ರಾಭನಿದಿ | 
ರೊಳಾಡಿದರು (ಭರಜ. ೧೩-೭೪); ಕ್ನೋಣಿಯೊಳಗೆ ಸರಿಗಾಣೆನೆ ನಿನಗೆ ಸುಪ್ಪಾಣಿಯೆ | 
(ಎಿದಾಕೃ. ೭೨ ಅನುಪಲ್ಲವಿ). (ಗು). ೪. ಒಳ್ಳೆಯ; ಶ್ರಷ್ಠವಾದ : ವಕ್ಪೋರುಹಂಗಳುಂ | 
ಸಿರಿಕರದ ಮಕರಿಕಾಪತ್ರಮುರುಭರಮಂದು ಸುಪ್ಪಾಣಿಮಾಲಿಕೆಗಳ ಧರಿಸದಾದುದು ಗಳಂ | 
ನದಂಕಾರಾ. ೧-೯-೧೩). "ಆಣಿ ' ಹೋ. | 
ಸ್ತು - *- ಪಾಣಿ, (< ಪಾಣೀಯ)?. /ತೆಲು. ಸುಪಾಣಿ, ಸುಪ್ಪಾಣಿ] 
ಸುಪಾತ್ರ (ನಾ). ೧. ಒಳ್ಳೆ ಸಿಯದಕ್ಕೆ ಯೋಗ್ಯ. ನಾದವನು, - ಅರ್ಹನಾದವನು. 
೨. [ನಾಟ್ಕ] ಹತ್ತುಬಗೆಯ ನೃತ್ಕಭೇದಗಳಲ್ಲಿ ಒಂದು: ತಾಂಡವ 
ಸುಪಾತ್ರ... ಸರ್ವತೋಭದ್ರವೆಂಬ ದಶಪಾತ್ರಂಗಳಂ ಬೀಟ್‌ (ವಿವ. ೨೬೯); ತಾಂಡವ 
ನಾಂಟ್ಮ ನೃತ್ಯ ಲಾಸ್ಕ ಗುಂಡಿ ಪಿಕ್ಕಣ ಲಚ್ಚಣ ಅಪರಿಪಾತ್ರ ಸುಪಾತ್ರ ಸರ್ವತೋಭದ್ರ [10 
ಯೆಂಬ ದಶಪಾತ್ರಂಗಳಂ ತೋರಿ (ಭೈರವ. ೧-೭೧ವ). "ಅಪರಿಪಾತ್ರ' ಪರಾ. ಸಂ.) | 
ಸುಪಾರಿ (ನಾ). ಅಡಕೆ: ಬಾಯಲ್ಲಿ. ಸುಪಾರಿಯಗಿಯುತ್ತಾ ತಮಾಷೆಯಾಗಿ | 
ಮಾತನಾಡುತ್ತಿದ್ದರು (ಗೋಪುರ. ೧೧೨). "ಪಾನ್‌ಸುಪಾರಿ' ಪರಾ. 
(4 ಹಿಂ. ಮರಾ. ಸುಪಾರೀ। 
ಸುಪೀಕ (ಗು). (ಉಕ) ಅತಿಶಯವಾದ; ಸಮೃದ್ಧವಾದ: ವೆಂಕಟರಮಣನ 
ಸುಪೀಕ ಕಲ್ಪಕಶಕ್ತಿ ಒಮ್ಮೆಲೇ ಚೇತರಿಸಿ .. . ಬಾಯಿ ಚಪ್ಪರಿಸಿದ (ಮೂರುದಾ. ೧೫೬). 
ಸುಪೀಕತಲೆ ಎ (ಆಲಂ) ಅತಿ ಬುದ್ದಿವಂತಿಕೆ :: ಜನರಿದ್ದಲ್ಲ ಮಾತು ಇರುವವೇ. | 
ಅದರಲ್ಲೂ ನಮ್ಮ ಜನರಂತಹ ಸುಪೀಕತಲೆಯವರಿದ್ದರೆ ಪಕ್ಕ ಹಾರಿದರೂ ಕಾಗೆ | 
ಹಾರಿತೆಂದು ತೋರುವುದೇ (ಮೂರುದಾ. ೧೯೧). [ಇ-- ಮರಾ. ಸುಪೀಕ್‌] | 
ಸುಪುತಿ "ಸುಷತಿ' ನೋ. [ 
ಸುಪುತ್ರ (ನಾ). ಒಳ್ಳೆಯ ಮಗ; ಸತ್ಪುತ್ರ: ವಿಳಸಿತ ಗುಣಗಣದಿಂ ನಿರ್ಮಳ | 
, 


i 
| 
H 


15 


2೫| 
` 
ತನುಗೆಲ್ಲು ಬೀಜದಿಂ ಬೆಳಸೆಂತಗ್ಗಳಮಕ್ಕುಮಂತೆ ಗುರುಗಗ್ಗಳಮಾದನಿದೇಂ | 
ಸುಪುತ್ರನೋ ಬಲದೇವಂ (ಶಾಂತಿಪು. ೨-೪): ಅಧಿಕಶ್ರೀನಿಳಯಂ ಸುಪುತ್ರನೂಗತರ್ಕುಂ 
(ಪುಷ್ಪವು. ೩5೧೨೨). (ಸಂ. 
ಸುಪುರೋಡಾಶ (ನಾ). ಯಜ್ಞಯಾಗಾದಿವಿಧಿಗಳಲ್ಲಿ ದೇವತಾಪ್ರೀತ, ೈರ್ಥವಾಗಿ 
ಕೊಡುವ ಒಳ್ಳೆಯ ಹವಿಸ್ಸು: ನೀ ಸಮಾಧಾನದಲಿ ಸುಪುರೋಡಾಶವಿದೆ | 
ಸಮಿದಾಜ್ಮಸಹಿತ ಮಹಾಸುವಿಸ್ತಾರದಲಿ ಕೊಂಬುದು ಬೀತಿ ಬೇಡೆಂದ | 


ಕ 


| 
| 
[ಸಂ.) k | 
| 
i 
| 
| 


25 


(ಕುಪ್ನಾಆ. ೨೦-೨೫). 
ಸುಪುಷ್ಟ (ಗು). ಚೆನ್ನಾಗಿ ಬೆಳೆದ; ದಷ್ಟಪುಷ್ಟವಾದ: ತನ್ನ ಮುಂದೆ ಬೆಂಕಿ | 
ಗೇಡಿಯೊಬ್ಬ ತಿರುಗಾಡಿಸುತ್ತಿದ್ದ ಸುಪುಷ್ಪಗ್ರೀವದ . . . ಹೋರಿಗುದುರೆಯನ್ನವನು [so 
ಪರೀಕ್ಷಿಸುತ್ತಿದ್ದನು (ಪುನರು. ೪೫೦). (ಸಂ. i 
ಸುಪುಪುವೃಷ್ಪಿ (ನಾ). ೧. ಮಂಗಳಕರವಾದ ಹೂವಿನ ಮಳ. ೨. [ಶಿಲ್ಪಶಾ] ; 
ದೇವತಾವಿಗ್ರಹಗಳ ಶಿರೋವೇಷ್ಟ್ಪನಗಳಲ್ಲಿ ಒಂದುಬಗೆ; ಒಂದು ಬಗೆಯ | | 
ಕಿರೀಟ: ನರೇಂದ್ರರನೊತ್ತಿಕೊಂಡುಮಾತ್ಮೀಯ ಸುಪುಷ್ಟವೃಷ್ಟಿಯನೊಡಂಬಡೆ 
(ಪಂಪಭಾ. ೧-೧); ೫ "" "ಸುಪುಷ್ಪವೃಷ್ಟಿಯಂ' ಇಲ್ಲಿ ಪಾಠಕ್ಲೇಶವಿದೆ. ಇದು |35 
"ಸುಪುಷ್ಪ[ಪಟ್ಟ]ಮಂ' ಎಂದಿರಬೇಕು . . . ಪುಷ್ಪಪಟ್ಟವೆಂಬ ಶಬ್ದ ಶಿಲ್ಪ | |. 
ಶಾಸ್ತ್ರಕ್ಕೆ ಸೇರಿದ್ದು. ರಾಜರೂದೇವತೆಗಳೂ ಧರಿಸುವ ಶಿರೋವೇಷ್ಟನಗಳಲ್ಲಿ | | 
ಜಟಾ, ಮೌಳಿ, ಕಿರೀಟ, ಕರಂಡ, ಶಿರಸ್ತ್ರಕ, ಕುಂಡಲ, ಕೇಶಬಂಧ, ಧಮ್ಮಿಲ್ಲ, | | 
ಅಲಕ. ಚೂಡ, ಮುಕುಟ, ಪಟ್ಟ--ಎಂಬ ಹನ್ನೆರಡು ವಿಧಾನಗಳಿವೆ. | 
ಇವುಗಳಲ್ಲಿ ಪಟ್ಟವಂಬುದು ಪತ್ರಪಟ್ಟ, ರತ್ನಪಟ್ಟ, ಪುಷ್ಪಪಟ್ಟ ಎಂದು | 
ಮೂರು ಬಗೆಯಾಗಿದೆ'' (ಪಂಪಬೀ. ೧. . (ಸಂ. 
ಸುಪ್ತ (ಗು). ೧. ನಿದ್ರಹೋದ; ಮಲಗಿದ: ತವುತಿರ್ದತ್ತಲ್ಲೆ ತಾರಾಸಮುದಾಯ 
ಮಿದೂ ಪಂಪಾಸರಸ್ತೀರ ಸುಪ್ರೋತ್ತವಿಹಂಗಧ್ವಾನವೀ ಪೊಣ್ಣುವುದು (ಕಾದಂ. ೩೦೪). 
೨. ಮೈಮರೆತ; ಎಚ್ಚರವಿಲ್ಲದ; ಇತರ ಬಾಹ್ಮೇಂದ್ರಿಯಗಳೆಲ್ಲ ಸುಪ್ತಸ್ತಿತಿಯಲ್ಲಿದ್ದವು 
(ಶಾಂತಲಾ. ೩೬೪). (ನಾ). ೩. ಮಲಗಿದುದು; ನಿದ್ರೆಹೋದುದು: ತೃಪ್ತಿಯರಿಯದ |45 | 
ಪ್ರಾಪ್ತಿಗೊಳಿಪುದು ಜೀವಕುನ್ಮಾದತಾಪಗಳ ಸುಪ್ತವಹುದೆಂತಿಚ್ಛೆ? | | 


ವಾಂಛೆ ... 


| ಸುಪ್ತಪಾರ್ಶ್ವಪಾದಾಂಗುಷ್ಠಾಸನ ( ನಾ). 


ಸುಪ್ತಿ 


(ಮಂಕುಕ. ೩೬೯). ೪. ಮಲಗಿದವನು; ನಿದ್ರೆಹೋದವನು: ಸುಪ್ತಂ ಪ್ರಬುದ್ಧನೆನೆ 
ಪರ್ಯಾಪ್ತಿಯನಂತರ್ಮುಹೂರ್ತದಿಂ ಪಡೆದು (ಮಲ್ಲಿಪು ೧೧-೬೩); ಸುಪ್ತಂಗೆ ಜಾಗೃತನ 
ಲೋಕಮುಂ ಸುಳ್ಳೇ (ಮಂಕುಕ. ೮೯೩). ೫. [ಕಾವ್ಯಮಾ] ಸಂಚಾರಿಭಾವಗಳಲ್ಲಿ 
ಒಂದು; ನಿದ್ರೆಯಲ್ಲಿರುವುದು; ಸುಪ್ತಿ: ಮತಿ ನಿರ್ವೇದ . .. ಆಲಸ್ಕ ಸುಪ್ಪಾವ 
- ಬೋಧ ಸ್ಮತಿ... ಸಂಚಾರಿಭಾವಂ (ಕಾವ್ಮಾವ. ೭೯೫). ([೫ಂ.] 
| ಸುಪ್ತ ತಿಟೋಾಸನ. (ನಾ). [ಯೋಗ] ಯೋಗಾಸನಗಳಲ್ಲಿ ಒಂದು: ಮುಖ್ಯ 
ವಾದ ಕೆಲವು ಆಸನಗಳು. ಅಷ್ಟವಿನ್ಮಾಸಗಳು ೧. ಉತ್ತಾನಾಸನ . . 
ಸುಪ್ತಕೋಣಾಸನ (ಭಾರದ. ೧೬೭). [ಸಂ.] 
: ಸುಪ್ತಚಿತ್ತ (ನಾ). ಮಲಗಿದಂತಿರುವ ಮನಸ್ಸು,--ಒಳಚಿತ್ತ: ಸಹಸ್ರಾರು 
ಸಂವೇದನೆಗಳು ಪ್ರಜ್ಞೆಯ ದ್ವಾರಾ ನಮ್ಮಸುಪ್ತಚಿತ್ತ (Subecndvವರು ಪ್ರವೇಶಿಸಿ 
ಅಲ್ಲಿ ಹುದುಗಿರುತ್ತವೆ (ಸೌಂದಸ. ೫). [ಸಂ.1 
; ಸುಪ್ತಚೇತನ (ವಾ). ಮಲಗಿದಂತಿರುವ ಶಕ್ತಿ; ಒಳಚೇತನ: ಮನುಷ್ಕನ 
ಸು ಮೊದಲು ಪ್ರಜ್ಞಾಮಟ್ಟ, ನಂತರ ಉಪಪ್ರಜ್ಞಾ ಮಟ್ಟಗಳು 
ಅದಕ್ಕಿಂತ ಆಳದಲ್ಲಿರುವ ಮಟ್ಟವನ್ನು ಸುಪ್ತಚೇತನವನ್ನುತ್ತಾರೆ 
(ದೂರಸ. ೨೩೧). ([ಸಂ.) 
ಸುಪ್ತಪಾದಾಂಗುಷ್ಠಾಸನ (ನಾ). [ಯೋಗ] ಯೋಗಾಸನಗಳಲ್ಲಿ ಒಂದು: 
ಮುಖ್ಯವಾದ ಕೆಲವು ಆಸನಗಳು. ಅಷ್ಟು ೧. ಉತ್ತಾನಾಸನ . . 
ಸುಪ್ತಪಾದಾಂಗುಷ್ಠಾಸನ (ಭಾರದ. ೧೬೭.). ಸಂ.) 
[ಯೋಗ] ಯೋಗಾಸನಗಳಲ್ಲಿ 
ಒಂದು: ಮುಖ್ಯವಾದ ಕೆಲವು ಆಸನಗಳು. ಅಷ್ಟವಿನ್ಮಾಸಗಳು ೧. ಉತ್ತಾನಾಸನ 
೬ ೬ ೬ ೭೫. ಸುಪ್ತಪಾರ್ಶ್ವಪಾದಾಂಗುಷ್ಠಾಸನ (ಭಾರದ. ೧೬೭). (ಸಂ.) 
ಸುಪ್ತಪ್ರಜ್ಞೆ (ನಾ). ಎ ಸುಪ್ತಚೇತನ: ಅಂತೆಯೆ ಸುಪ್ತಪ್ರಜ್ಞೆಯ ರಸಾತಲದಲ್ಲಿ 
ಹೂತುಕೊಂಡಿದ್ದ ಈ ನೆನಪುಗಳು ಹೊರಗೆ ಜಾರಿಹೋಗದಂತೆ ದ್ವಾರಪ್ರವೇಶವನ್ನು 
ಭದ್ರವಾಗಿ ಮುಚ್ಚಲಾಗಿತ್ತು (ಪುನರು. ೧೯೯). ಸಂ. ಸುಪ್ತಪ್ರಜ್ಞಾ! 
ಸುಪ್ತಪ್ರಣಮ (ನಾ). (ಚೇತನದ) ಒಳಗಿರುವ ಓಂಕಾರಮಂತ್ರ: ನಡುವಣಾ 
ಸುಪ್ತಪ್ರಣಮಕೊಂದು ಮನೆ ನಾಲ್ಕು ಕಡೆಯ ಬೀದಿಗಳೂಳ್ಳೆದೈದುಮಿಪ್ಪತ್ತಲಾ 
(ವೀಶೈಪು ೧-೪-೮)... [ಆ ಸಂ. ಸುಪ್ತಪ್ರಣವ] 
ಸುಪ್ತವಜ್ರಾಸನ (ನಾ). [ಯೋಗ] ಯೋಗಾಸನಗಳಲ್ಲಿ ಒಂದು: ಮುಖ್ಯವಾದ 
ಕೆಲವು ಆಸನಗಳು. ಅಷ್ಟವಿನ್ಮಾಸಗಳು ೧. ಉತ್ತಾನಾಸನ . . . ೩೮. ಸುಪ್ತವಜ್ರಾಸನ 
[ಸಂ.) 
ಸುಪ್ತಸ್ಥಿತಿ (ನಾ). ನಿದ್ರಾವಸ್ಥೆ: ಸಾವಿರಾರುವರ್ಷ ಸುಪ್ತಸ್ಮಿತಿಯಲ್ಲಿದ್ದ ವೈಜ್ಞಾನಿಕ 
ಶೋಧನೆ . . . ಸತ್ವಶಾಲಿಯಾಯಿತು (ಯಕ್ಣಾರ. ೧೫ ಪೀಂಕ). ([ಸಂ.] 
| ಸುಪ್ತಾವಸ್ಥೆ (ನಾ). ವ ಸುಪ್ತಸ್ಟಿತಿ: ಪಂಚಕಲಶಗಳನ್ನು ಸ್ಥಾಪಿಸಿ ಸುಪ್ತಾವಸ್ತೆಯಲ್ಲಿದ್ದ 


* ಪಿಳಿ. 


* ಅಪ, 


4 ಭಾರದ. ೧೬೭). 


ಶಿವಕಲೆಯನ್ನು . . . ಚಾಗ್ರದವಸ್ಥೆಗೊಳಿಸಿ . . . ನೆಲೆಗೊಳಿಸುವನು (ಭಾರದ. ೨೪೯); 
` ತಾತ್ಕಾಲಿಕವಾಗಿ ಅದು ತಣ್ಣಗಾದರೂ ಸುಪ್ತಾವಸ್ತೆಯಲ್ಲಿ ಅಡಗಿಯೇ ಇರುತ್ತದೆ 
(ಶಿಕ್ತದ. ೮೨).  [ಸಂ.1 


ಸುಪ್ತಿ (ನಾ). ೧. ಮಲಗಿರುವಿಕೆ; ನಿದ್ರೆ: ``ಅಕ್ಲಿ ಮುದ್ರಿಸೆ ಸುಪ್ತಿ'' 
(ಮಂಗರಾ. ೯೪: ೩); ಮುನ್ನಿನ ನಿಜಲೀಲೆಯೋಲಗದ ಪರ್ಮೆಯ ಮಾತನದೊರ್ಮೆ 
ಸುಪ್ತಿಯೊಳ್‌ ಕನವರಿಸುತ್ತುಮಿರ್ಪ ಹರಿ ಗೋಪಿಗೆ ವಿಸ್ಮಯಮಂ ನೆಗಲಬ್ಮಿದಂ 
(ಜಗವ. ೩-೫೯); ನಾಳಿನಾಹವ. . . . ಆಸದಳವಚಲಬಲಗಾಂಡಿವಿಗೆ ಹರಿಯದು 
ಸುಪ್ತಿಯೊಳಗವನ ಉಚಿತದಲಿ ಕೊಂಡೊಯ್ದು ರುದ್ರನ ವಚನದನುವನು ತಿಳಿವನು 
(ಕುಪ್ಪಾದ್ರೋ. ೯-೫). ೨. ಮರೆವು; ಅಜ್ಞಾನ: "ನಿರುತ ಹಮ್ಮಿದು ತಾಮಸದಲುಟ್‌ 
ಬೆರೆಯೆ ಸುಪ್ತಿ ರಜೋಗುಣದಿ ಸಂಚರಿಸೆ ಸ್ವಪ್ನವು (ಅಮೃತ. ೯-೧೧). ಇ. [ಕಾಪ್ಯಮಾ] 
ಮೂವತ್ತುಮೂರು ಸಂಚಾರಿಭಾವಗಳಲ್ಲಿ ಒಂದು: ಲಜ್ಜೆ. . . ಸುವಿ 
ಅಪಸ್ಮಾರಗಳೆಂಬ ಮೂವತ್ತುನ 
ನಿದ್ರಾಗಾಢಾವಸ್ತೆಯೆ ಸುಪ್ತಿ (ಭಾರಮಾ. ೩೪೭). 


೨ೂಜು ಸಂಚಾರಿಭಾವಂಗಳಿಂ (ವಿವೇಕ. ೨೨೭); 


[ಸಂ.1 


ಸುಪ್ತೆ 


ಸುಪ್ತೆ (ನಾ). ಮಲಗಿರುವವಳು; ನಿದ್ರಿಸುತ್ತಿರುವವಳು : ಸುಪ್ತೆಯಾದ 
ಮಹಾಶ್ವೇತೆಯಂ ನೋಡಿ ಚಂದ್ರಾಪೀಡಂ ಪಲ್ಲವಶಯನತಳದೊಳ್‌ ಮೆಯ್ಯನಿಕ್ಕಿ 
ಬೀಡಂ ನೆನೆದು (ಕಾದಂಪೂ. ೯೮೪); ಆತನ ಕೀರ್ತಿಲಕ್ಷ್ಮಿಯೆ ಮೂರ್ತಿಮತಿಯಾದಂ 
ತಾತ್ಮೀಯ ಪ್ರಾಣೇಶ್ವರನ ಮನಕ್ಕೆ ವರೆ ಸೂಳ್ಲೆವಂದು ಸುಪ್ತೆಯಾಗೆ ಯಾಮಿನೀವಿರಾಮ 
ಯಾಮದೊಳ್‌ (ಸುಕುಮಾ. ೯-೧೧೪ ವ). 

ಸುಪ್ಪತಿಗೆ 'ಸುಪ್ಪತ್ತಿಗ' ಮೋ. 

ಸುಪ್ಪತ್ತಿಗೆ, ಸುಪ್ಪತಿಗೆ (ನಾ). ಶ್ರೇಷ್ಠವಾದ ಹತ್ತಿಯಿಂದ ಮಾಡಿದ ಮೆತ್ತನೆಯ | 
ಹಾಸಿಗೆ; ತಲ್ಪ: ನಾನು ಮಂಚ ಸುಪ್ಪತ್ತಿಗೆಯ ಮೇಲೆ ಮಲಗಿದೆನಾದಡೆ ನಿಮ್ಮಾಣೆ 
ನಿಮ್ಮ ಪ್ರಮಥರಾಣೆ (ಚನ್ನವ.ಕ. ೨೫೯-೫೫೯); ಚಿತ್ತ್ವೈಸು ಸುಪ್ಪತ್ತಿ[ಪಾಠಾಂ. ರೂಪರಿ] ಗೆ 
ಯೊಳು ಬಿಳಿದ ಪಚ್ಚಡಿಸಿ ಮುತ್ತಿಯಾ ಪರಿಜನಂ ಬೆಅಗಾಗೆ (ಸಿದ್ದರಾ. ೯-೯). 
ಸುಪ್ಪತಿಗೆ: ""ತಳ್ಪಮೆನೆ ತಳಿಮಮೆನೆ ಸುಪ್ಪತಿಗೆಗಕ್ಕು ನಾಮಂ'' (ಮಂಗಲಾ. ೬೦-೧೫); 
ನೆಲವಾಸು ತಂಬುಲಂ ಪೆರ್ಮೊಲೆಗಳ ಸಜ್‌ಮಿಂಡಿ ಸುಪ್ಪತಿಗೆ ಧವಳಾರಂ (ಸೂಕ್ತಿಸು. 
೧೦-೨೮೯); ಸುವರ್ಣದಡ್ಡಣಿ ಸುಪ್ಪತಿಗೆ ರನ್ನವಿಟ್ಟಿರ ರತ್ನಗಂಬಳಿ ತಲೆಗಿಂಬ ಹೊನ್ನಾಂ 
ಬರನಿತ್ತ ಮಗಗೆ (ಮೋಹತ. ೧೫-೧೭). (?./ ಮರಾ. ಸುಪತೀ, ಸುಪೇತೀ) 

ಸುಪ್ಪತ್ತಿಗೆಹಿಂಡಿಬೇರು (ನಾ). .ಒಂದು ಬಗೆಯ ಮೂಲಿಕೆ: ಹೊನ್ನಗನ್ನೆಬೇರು 
ಕಿರಕುಸಾಲೆಯ ಬೇರು ಸುಪ್ಪತ್ತಿಗೆಹಿಂಡಿಬೇರು . . . ಇವಂ ಕಷಾಯವಿಕ್ಕಿ . . . ಸೌತೆಯ 
ಬೀಜ ಇಷ್ಟನು ಅರೆದು ಕದಡಿ ಕುಡಿಯಲಾಕ್ಷಣವೆ ಮೂತ್ರಬಿಡುವುದು (ಸಕವೈ. ೩೭೪). 

(ಸುಪ್ಪತ್ತಿಗೆಹಿಂಡ್ಕಿ 4- ಬೇರು ( ಬೇರ್‌,)) 

ಸುಪ್ಪನಾತಿ, ಸುಪನಾತಿ (ನಾ). ಬೆಡಗುಗಾತಿ; ಥಳುಕಿನವಳು: ನಿಮಗಿಷ್ಟೂ 
ತಿಳಿಯುವುದಿಲ್ಲವೇ? ಆ ಸುಪ್ಪನಾತಿಯೇ ಶಾಲೆಯ ವೈಷಮ್ಮದ ಮೂಲ (ತಾಯಿಕ. ೧೧೯). 
ಸುಪನಾತಿ: ಸೋಬಾನೆ ಎನ್ನುವುದಕ್ಕೆ ಕೂಡ ಕೈಲಾಗದೇನರೆ ಸುಪನಾತೀರ ನಾನೆಲ್ಲೂ 
ಕಾಣೆ ನಮ್ಮವ್ವ (ಮಾಮರಾ. ೬9).  [?./ ತೆಲು. ಚುಪ್ಪನಾಕ, ಜುಪ್ಪನಾತಿ, ಸುಪ್ಪನಾತಿ] 

ಸುಪ್ಪರನ,. ಸೂಪರಣ (ನಾ). ಒಳ್ಳೆಯ ರೆಕ್ಕೆಯುಳ್ಳುದು; ಗರುಡ: ಅಪ್ಪಾರ 
ಮಹಿಮ ಅನುಪಮ್ಮಚರಿತ ಸುಪ್ಪಾರಸನ್ನ ಸುಪ್ಪರನವಾಹನ್ನ ಅಪ್ಪಾ ತಿಮ್ಮಪ್ಪ ಎನ್ನಪ್ಪ 
(ತೀರ್ಥಮ. ೯೩). ಸೂಪರಣ : ಪರಣದ್ಧಾಸಿಗೆಯಲ್ಲಿ ಮಲಗಿದ ಶಿಶುವ ಸೂಪರಣಗಳು 
ನೋಡುತಾಗ ಕಿರಣ ಬೀಳದಲೆ ಸೂರ್ಯಗೆ ಮರೆಮಾಡುತ ತಮ್ಮ ರೆಕ್ಕೆ ಪಸರಿಸುತಾಗ 
(ಕರ್ನಾಕ. ೨೯೪). [ಆ ಸಂ. ಸುಪರ್ಣ] 

ಸುಪ್ಪಲ್‌ ನಾ).""ಉಪ್ಪುಹಾಕಿದ ಖಾದ್ಮ; ಚಾಕಣ''(ಪಂಪದೀ. ೪೯೦): 
ಅರಾತಿನಾಥರಡಗಂ ಸುಪ್ಪಲ್ಲೆ ಕೆನ್ನೆತ್ತರಂ ಕೆನೆಗೊಂಡಾಟ್‌ದ ಪಾಲ್ಗೆ ದೊಂಡೆಗರುಳಂ 


(ಸಂ. ಸುಪ್ತಾ) 5 


10 


ಕರ್ಬಿಂಗೆ ಲೆಕ್ಕಕ್ಕೆ ತಂದು (ಪಂಪಭಾ. ೧೨-೧೬೦). "ಉಪ್ಪಡ್ಕ' ಪರಾ. [so 4 


[ಸುಪ್ಪು (ಆ ಉಪ್ಪು) 4 - ಅಲ್ಮ್‌./ತುಳು. ಉಪ್ಪುಡ ನ ಉಪ್ಪು ಹಾಕಿದ ಮಾನು; 

ಕೋಲಾ. ಸುಪ್‌; ನಾಯ್ಕಿ. ಸುಪ್ಸ್‌; ಪರ್ಜಿ. ಚುಪ್‌; ಗಡಬ. ಸುಪ್‌ ಇ ಉಪ್ಪು) 

ಸುಪ್ಪವುಗು (ನಾ). ಒಂದು ಬಗೆಯ ಖಾರದ ಕಡುಬು: ಬಿಳಿಯ ಸೊಜ್ಜಿಗೆಯ 
ಹುಡಿ ಬೀಸಿದಕ್ಕಿಯ ಹಿಟ್ಟುಗಳನು ಸೋದಿಸಿಯವಂ ಸರಿಗೂಡಿ ಬಿಸಿಯುದಕದೊಳು 
ಕದಡಿ ಬೆಣ್ಣೆಯಂ ಜಡಿದರಿಸಿನವಯಿಕ್ಕಿ ಉಳ್ಳಿ ಸುಂಟಿಗಳ ಹಾಕಿ ಬಳಿಕ ಬೆರಳುಗಳನದ್ದಲು 
ಕದಿರ ತೋರದೊಳಗೆಳೆಯಾಗಲಾಯೆಳೆಗಳಂ ಕಾಯ್ವ ತಿಳಿದುಪ್ಪದೊಳಗೆ ನಾಲ್ಕೈದು 
ಸೂಳ್‌ ಬಿಡೆ ಗೀಜಗನ ಗೂಡಿನಂತೆ ಸುಪ್ಪವು!ಪಾಕಾ. ಸುಪ್ಪಯಿವ।ಗಾದುದು 
(ಸೂಪಶಾ. ೧-೪೨). [ಸುಪ್ಲು (€ ಉಪ್ಪು) 1 ಅವುಗು] 

ಸುಪ್ಪಾಣಿ "ಸುಪಾಣಿ' ನೋ. 

ಸುಪ್ಪಾಣಿಮಣಿ (ನಾ). ಒಳ್ಳೆಯ ಹರಳು; ಶ್ರೇಷ್ಠವಾದ ರತ್ನ: ಚಪ್ಪ ನೋಡದೆ 
ಸುಪ್ಪಾಣಿಮಣಿಯ ನೋಡಿ (ಜನರಾ. ೧-೨೯). (ಸುಪ್ಪಾಣಿ (< ಸುಪಾಣಿ) 4 ಮಣ್ಮಿ) 

ಸುಪ್ಪಾಣಿಮುತ್ತು (ನಾ). ಶ್ರೇಷ್ಠವಾದ ಮುತ್ತು, ಮೌಕ್ತಿಕ: ಸುಪ್ಪಾಣಿಮುತ್ತಿಟ್ಟು 
ನೋಡುವೆ (ಪುರಂದ. ೧-೮೨-೨); ಚಿಪ್ಪಿನೊಳಗೆ ಬಿದ್ದ ಸ್ವಾತಿಯ ಸೀರ್ಪನಿ ಸುಪ್ಪಾಣಿ 
ಮುತ್ತಾಗುವಂತೆ (ಭರಚ. ೩-೪೮); ಮಾಣಿಕವ ತೆತ್ತಿಸಿದ ರತ್ನಮಯ ಬಿತ್ತಿ ಕಟ್ಟಾಣಿ 
ಬಜ್ಜರಗಂಬ ಪವಳಬೋದಿಗೆಯು ಸುಪ್ಪಾಣಿಮುತ್ತಿನ ಲೋವೆ ಮರಕತದ ಪೊದಕೆ |45 

(ಸುಪ್ಪಾಣಿ (< ಸುಪಾಣಿ) 4 ಮುತ್ತು] 


40 


(ವೆಂಕಾರಾ. ೧-೨೧-೪). 


೮೬೦೭ 


ಸುಪ್ರಬಂಧ 


ಸುಪ್ಪಾಣಿಮೌಕ್ತಿಕ (ನಾ). = ಸುಪ್ಪಾಣಿಮುತ್ತು : ತಿಪ್ಪೆಯ ಮೇಲೊಂದು 

ಸುಪ್ಪಾಣಿಮೌಕ್ರಿಕವಿಪ್ಪುದೆ ಮಗನೆ ಲೋಕದೊಳು (ಕೋಡಚ. ೩-೧೦). 
[ಸುಪ್ಪಾಣಿ (-ಆ ಸುಪಾಣಿ) * ಮಾಕ್ತಿಕ। 

ಸುಪ್ರಣೀತ (ನಾ). ಚೆನ್ನಾಗಿ ಸಂಸ್ಕಾರಗೊಳಿಸಿದ ಅಗ್ನಿ; ಉತ್ತಮವಾದ 
ಮುಂತ್ರಾಗ್ನಿ: ಬಳಸಿದರು ಪರಿಮಧ್ಯಮಾನಾನಳನನಗ್ಗದ ಸುಪ್ರಣೇತಾನಳನ 
ನಾಹವನೀಯಗಾರುಹಪತ್ಮ ದಕ್ಷಿಣದ ಜ್ವಲಿತವೆನೆ (ಕವ್ಮಾಸ. ೭-೩೧). {ಸಂ.] 

ಸುಪ್ರತಿಷ್ಠ (ನಾ). [ಜೈನ] ಅರುವತ್ತುಮೂರು ಇಂದ್ರಕಗಳಲ್ಲಿ ಒಂದು” 
ಚಂದ್ರ ಸುಪ್ರತಿಷ್ಠಮೆಂಬ ಕೂಟಾಷ್ಟಕಂಗಳೊಳ್‌ ರಮಿಯುಸುವ . . . ಎಣ್ಣರುಂ 
ದಿಗಂಗನೆಯರಂ ನಾಭಿರಾಜಾಂಗನೆಗೆ ಮಣಿದರ್ಪಣಮಂ ಪಿಡಿಯಲುಂ (ಆದಿಪು. ೭-೩ ವ). 
“ಸುಪ್ರಬುದ್ಧ' ಪರಾ. (ಸಂ. 

ಸುಪ್ರತಿಷ್ಠಕ (ನಾ). [ಜೈನ] ಅಷ್ಟಮಂಗಲದ್ರವ್ಮಗಳಲ್ಲಿ ಒಂದು; ಪೂಜಾ 
ದ್ರವ್ಮಗಳನ್ನಿಡುವ ಒಂದು ಬಗೆಯ ಪಾತ್ರೆ: ಧ್ವಜದರ್ಪಣಚಂಚಚ್ಚಮಠಜ 
ಮಣಿಭೃಂಗಾರಸುಪ್ರತಿಷ್ಠಿತರಷ್ಕಕತಿತಾಳವೃಜನಕಳಶಾತಪತ್ರಂ ತ್ರಿಜಗತ್ತತಿಗಷ್ಟಮಂಗಳಂ 
ಸೊಗಯಿಸುಗುಂ (ಅಜಪು. ೪-೪೧). (ಸಂ.) 


15| ಸುಪ್ರತಿಷ್ಠಿತ (ನಾ). ಒಳ್ಳೆಯ ಸ್ಥಾನಮಾನದಲ್ಲಿರುವವನು; ಉತ್ತಮವಾದ 


ಸ್ಥಿತಿವಂತ: ಅಭಿಜಾತರುತ್ತಮರೆನ್ನತ್ತೆಮಾವರು 
(ಇಂಚಾಪ. ೩೪-೫೬). ([ಸಂ.) 

ಸುಪ್ರತಿಷ್ಠೆ (ನಾ). ೧. ಒಳ್ಳೆಯ ಇರವು; ಉತ್ತಮವಾದ ಸ್ಥಿತಿ. ೨. ಒಳ್ಳೆಯ 
ಯಶಸ್ಸು; ಉತ್ತಮವಾದ ಕೀರ್ತಿ. ೩. ದೇವಾಲಯದಲ್ಲಿ ದೇವತಾಮೂರ್ತಿ 
ಯನ್ನು ಸ್ಥಾಪಿಸುವುದು: ಶ್ರೀಸತೀಶನ ಸುಪ್ರತಿಷ್ಠೆಗೆ ಭೂಸುರಾಮಾತ್ಕಾದಿ 
ಪರಿಜನವೆಯ್ದೆ ಬಂದಿರಲು (ಒಸಪು. ೫೪-೧). ೪. [ಛಂದ] ವರ್ಣಛಂದಸ್ಸಿನಲ್ಲಿ 
ಪ್ರಸಿದ್ದವಾದ ಇಪ್ಪತ್ತಾರು ಛಂದಸ್ಸುಗಳಲ್ಲಿ ಐದನೆಯದು; ಪ್ರತಿಪಾದ 
ದಲ್ಲಿಯೂ ಐದಕ್ಷರಗಳಿರುವ ವರ್ಣವೃತ್ತಗಳ ಸಮೂಹ: ""ಉಕ್ತ ಅತ್ಮುಕ್ತ 
ಮಧ್ಯಮ ಪ್ರತಿಷ್ಠೆ ಸುಪ್ರತಿಷ್ಠೆ ಗಾಯತ್ರಿ . . . ಉತ್ಕತಿಗಳೆಂದೆನಿಪುವಿಪ್ಪತ್ತಾಲು 
ಛಂದಂಗಳಕ್ಕುಂ'' (ಮಂಗರಾ. ೧೦೬-೧೮); ಉಕ್ತೆ ಅತ್ಮುಕ್ತೆ ಮಧ್ಯೆ ಪ್ರತಿಷ್ಠೆ ಸುಪ್ರತಿಷ್ಠೆ 
ಗಾಯತ್ರಿ ಉಷ್ಣಿಕ್‌ . . . ಉತ್ಪತಿ ಎಂದಿಪ್ಪತ್ತಾಜು ಛಂದಂಗಳಕ್ಕು೦ (ಛಂದೋಂಬು. 

[ಸಂ. ಸುಪ್ರತಿಷ್ನಾ) 

ಸುಪ್ರತೀಕ (ನಾ). ೧. ಒಳ್ಳೆಯ ಆಕಾರವನ್ನು ಹೊಂದಿರುವುದು; ಉತ್ತಮವಾದ 
ರೂಪವಿರುವುದು. ೨. ಸುಂದರನಾದವನು; ಚೆಲುವ: ಸುಪ್ರತೀಕನನಧಿಕ 
ಸನ್ನಾಹಪ್ರತಾಪನನಸಮರುದ್ರನಿಜಪ್ರತಿಮನಂ ತನ್ನಿ (ಬಸಪು. ೫೯-೩೪). ೩. ಎಂಟು 
ದಿಗ್ಗಜಗಳಲ್ಲಿ ಒಂದು; ಈಶಾನ್ಮದಿಕ್ಕಿನ ಆನೆ: ""ಐರಾವತಃ, ಪುಂಡರೀಕ: . . . 
ಸುಪ್ರತೀಕಃ - ಈ ೮ ಮೂಡಣಿಂ ಕ್ರಮದಿನಿರ್ದ ದೆಸೆಯಾನೆಗಳ್‌'' (ಹಲಾಯು. ೧೮-೧೦೪); 
ಐರಾವತ . . . ಸುಪ್ರತೀಕವೆಂಬ ದಿಗ್ಗಜಗಳೆಂಟು (ಎವೇಕ. ೧೭೭). ೪. ಭಗದತ್ತನ 
ಆನೆ: ಹರಿದುದಗ್ಗದ ಸುಪ್ರತೀಕದ್ದಿರದ ಭಗದತ್ತಾಂಕನವನಿಯೊಳುರುಳಿದನು 
(ಕುವ್ಮಾದ್ರೋ ೩-೭೭). ([ಸಂ.) 

ಸುಪ್ರತೀಕಪತಿ (ನಾ). [ಜೈನ] ಈಶಾನಕಲ್ಪದ ಒಡೆಯ: ಸುಪ್ರತೀಕಪತಿ 
ಸಮೆಯಿಸಿದ ವಿಶಾಲಕ್ರೋಡಶಾಲೆಗಳೆನಿಸಿದ ಚೆಂಬೊನ್ನ ಕಲಶದ ಮಾಡಶಾಲೆಗಳುಮಂ 
ನೋಡಿ ಪೊಗಟ್ಟು (ಶಾಂತಿಪು. ೩-೧೯ ವ). (ಸಂ.] 

ಸುಪ್ರತೀಕಸಮವನ್ಬಿತೆ (ನಾ). ೧. ಸುಪ್ರತೀಕವೆಂಬ ಆನೆಯಿಂದ ಕೂಡಿದುದು. 
೨. ಒಳ್ಳೆಯ ಅವಯವಗಳಿಂದ ಕೂಡಿದವಳು. ೧, ೨: ಈಶಾನದಿಸೆಯಂತೆ 
ಸುಪ್ರತೀಕಸಮನ್ಹಿತೆಯುಂ (ರಾಜಶೇ ೭-೬೧ ವು. (ಸಂ. ಸುಪ್ರತೀಕಸಮನ್ವಿತಾ) 

ಸುಪ್ರಥಿತ (ಗು). ಬಹಳ ಪ್ರಸಿದ್ಧವಾದ; ಅತಿಖ್ಮಾತಿಯುಳ್ಳ : ಪ್ರಥಮದಿಗ್ವನಿತೆಯ 
ಜಠರದೊಳಿರ್ದು ಸುಪ್ರಧಿತಸೂರಿಯನುದಿಪಂತೆ (ಮೋಹತ. ೧೭-೧೭). (ಸಂ.] 

ಸುಪ್ರಬಂಧ (ನಾ). ಒಳ್ಳೆಯ ಪ್ರಬಂಧ; ಶ್ರೇಷ್ಠವಾದ ಪ್ರಬಂಧ: ತೊಂತಗವಿತೆಯ 
ಗುಣ್ಟೇಂ ವಿಹಿತ ನಿಜಲಲಿತ ಮಂಜುಲ ಮಹಿತಾತುಳ ಸುಪ್ರಬಂಧದೊಳ್ಳಿಂಗೆಣೆಯೇ 

[ಸಂ.1 


ಗಣ್ಮರು ಸುಪ್ರತಿಷ್ಠಿತರು 


೧-೪೬ ವ). 


(ಹಮ್ಮಾರ. ೧-೨೫). 


ಸುಪ್ರಬುದ್ಧ (ನಾ). [ಜೈನ] ಅರುವತ್ತುಮೂರು ಇಂದ್ರಕಗಳಲ್ಲಿ ಒಂದು: 
ತತ್ಕುಳದರಿಷ್ಟ ಪ್ರಾಗ್ನಿಗ್ಲೇಶದಮೋಘ ಸುಪ್ರಬುದ್ಧ ರುಂದ್ರ ವಿಮಳ . . . 
ಕೂಟಾಷ್ಟಕಂಗಳೊಳ್‌ ರಮಿಯಿಸುವ. .. ಎಣ್ಬರುಂ ದಿಗಂಗನೆಯರಂ ನಾಭಿರಾಜಾಂಗನೆಗೆ 
ಮಣಿದರ್ಪಣಮಂ ಪಿಡಿಯಲುಂ (ಆದಿಪು. ೭-೩ ವ); ೧. ಯತು... ೫೫. ಸುಪ್ರಬುದ್ಧ 

. ಅಲುವತ್ತಮೂಣು ಇಂದ್ರಕಂಗಳ ಪೆಸರ್ಗಳ್‌ (ತತ್ತಪ್ರ (ಷಂ.] 

ಸುಪ್ರಭಾತ (ನಾ). ೧. ಪ್ರಶಸ್ತವಾದ ಬೆಳಗಿನ ಸಮಯ; ಸುಂದರವಾದ 

ಉಷಃಕಾಲ: ಸುಪ್ರಭಾತ ಪಠನಧ್ಮಾನವನು ವಿಪ್ರರ ಮಂತ್ರಾಶೀರ್ವಾದವನು 
- ಆಲಿಸಿ ಕೇಳೇಳೆಲೆ ಸುಕುಮಾರ (ಹಚಕಾ: ೧೨-೩೦ ರಗಳ); ಸುಪ್ರಭಾತದ ಸಮಯ 

ಪರಿಯಂತ ಪ್ರಹುಡನುಲಿದಾಗ ಬಸವನ ಸುಪ್ರತಿಷ್ಟೆಯಗೊಳಿಸಿದೆಲ್ಲರ ಸನ್ಮತಿಯೊಳರಸು 
(ಬಜ್ಜಪು ೭.-೨). ೨. ಬೆಳಗಿನ ಕಾಲದಲ್ಲಿ ಮೊದಲ ಸಾರಿ ಕಂಡಾಗ ಹೇಳುವ 
ಶುಭಹಾರೈಕೆ: ಹೊತ್ತಿಗೆ ಮುಂಚೆ ಎದ್ದು ಅವನಿಗೆ ಸುಪ್ರಭಾತ ಹೇಳಬಾರದೆ 
(ನಿಶೆಉ. ೪೧); ಅಲೆಕ್ಸಿ ಪರದೆಯಿಂದಾಚೆಗೆ ಬಂದು ಅವರಿಗೆ ಸುಪ್ರಭಾತ ಬಯಸಿದನು 
(ಯೋಧಪು. ೨೦). ೩. ಬೆಳಗಿನ ಕಾಲದಲ್ಲಿ ಮಾಡುವ ಪ್ರಾರ್ಥನೆ; ಉಷಃಕಾಲದ 
ಪ್ರಾರ್ಥನೆ. (ಸಂ. 

ಸುಪ್ರಭಾತಸಮಯ (ನಾ). ಬೆಳಗಿನ ಕಾಲ; ಉಷಃಸಮಯ: ಸುಪ್ರಭಾತ 
ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವುವು ಅಪಮೃತ್ಮು ಕಾಲಕರ್ಮಂ 
ಗಳಯ್ಕಾ (ಬಸವ. ೧೭೭); ಸುಪ್ರಭಾತಸಮಯದೊಳ್‌ ಶಿವಾರ್ಚನೆಯಂ ಮಾಡಿ 
ಸಂಗ್ರಾಮಸನ್ನದ್ದನಾಗಿ ನಡೆಯಲ್‌ ಪ್ರಾರಂಭಿಸಿ .(ಹಮ್ಮಾರ. ೩-೨೬ ವ). 1ಸಂ.) 

ಸುಪ್ರಭೆ (ನಾ). ೧. ತೀಕ್ಷಪ್ರಕಾಶ; ಹೊಳಪು: ಸುಪ್ರಭೆಯುನೆಸೆವ ಮಣಿರಚನಾ 
ಪ್ರಥಿತಮನುದ್ಧಜೈನಗೇಹಮನಾ ವೈಶ್ಯಪ್ರಭು ಬಲವರೆ ಕಂಡೆಂ (ನೇಮಿಪು. ೪-೭೮). 
೨. ಅಗ್ನಿಯ ಏಳು ನಾಲಗೆಗಳಲ್ಲಿ ಒಂದು: "'ಹಿರಣ್ಮಾ . 
ಸುಪ್ರಭಾ . .. ಬಹುರೂಪಾ -- ಈ ೭ ಅಗ್ನಿಯ ನಾಲಗೆಗಳ್‌'' (ಹಲಾಯು. ೧೩-೬೮). 

[ಸಂ. ಸುಪ್ರಭಾ। 

ಸುಪ್ರಮೇಯ (ನಾ). ಒಳ್ಳೆಯ ಸಂದರ್ಭ; ಉತ್ತಮವಾದ ಸನ್ನಿವೇಶ: 
ಕೊಡುವ ಪದ್ಮಕೆ ಸುಪ್ರಮೇಯದ ಗಡಣಕಬುಜಭವಾದಿ ವಿಭುಗಳು ಬಡಿಸಲರಿದೆನಿ 
ಪತುಳತಾರ್ಕಿಕಜನಗಳೊಪ್ಪದರು (ಕುವ್ಮಾಉ. ೮-೩೮); ಅಲೌಯಲ್ಪಡುವಡೆ ನೀನ್‌ 
ಸುಪ್ರಮೇಯಾಖ್ಯವಲ್‌ವಾತನಾ ಪ್ರಮಾತೃವೆನಿಕ್ಕು (ಪರಬೋ. ೩-೧೭-೪). (ಸಂ.] 

ಸುಪ್ರಯೋಗಿಸು (ಕ್ರಿ). ಚೆನ್ನಾಗಿ ಕೂಡಿಸು, “ಹೊಂದಿಸು, ಬೆರಸು: ಬಪ್ಪುದು 
ಬಹುದಲ್ಲದೆ ಮಾಣ್ಪುದೆ ಗಟ್ಟದುಪ್ಪು ಬೆಟ್ಟದ ನೆಲ್ಲಿಕಾಯ್ಗೆ ಸುಪ್ರಯೋಗಿಸಿದಂತೆ 
ಸುಗುಣಾನಿರುದ್ಧಗೆ ಕಪ್ಪುರಗಂಧಿ ಸೇರಿದಳು (ಮೋಹತ. ೪೧-೪೫). 

[ಸ್ತು - 3- ಪ್ರಯೋಗಿಸು] 

ಸುಪ್ರವ್ಯಾಜರ (ನಾ). ಮೇಲ್ವಿಚಾರಕ; ಮುಖ್ಯಸ್ಥ: ಸುಪ್ರವ್ಕಾಜರ ಸ್ಥಾನ 
ಪರಿಪಾಲನೆ ಮಾಡುವದಕ್ಕಾಗಿಯೂ (ರಾಜೇಂದ್ರ. ೧೮೦). 

ಸುಪ್ರಸನ್ನ (ನಾ). ಬಹಳ ಸಂತೋಷಗೊಂಡವನು: ಅಂತು ಮೂರ್ಛೆ 
ಯಿಂದೆಂತಾನುಮೆಲ್ಹತ್ತು. ಕದಡಿ ತಿಳಿದ ಮಾನಸಸರೋವರದಂತೆ ಸುಪ್ರಸನ್ನನುಂ 
(ಶಾಂಶಿಪು. ೨-೨೫ ವ); ಸುಪ್ರಸನ್ನರು ನೀವು ನಿಮ್ಮುಭಯಪ್ರಕಟತರವಚನಪೀಯೂಷ 
ಪ್ರಮಥನಾಭಾವದಿಂದೀ ಶಿವಗಣಾವಳಿಯು (ಬಸಪು. ೩೬-೪೮). [ಸಂ.] 

ಸುಪ್ರಸನ್ನತೆ (ನಾ). ಬಹಳ ಸಂತೋಷದಿಂದಿರುವುದು, --ಉಲ್ಲಾಸವಾಗಿರು 
ವುದು : ಶ್ರೀರಾಮನೊರ್ವನೆಯೆ ತನ್ನೊಸಗೆದೇರಿಳಿದು ನಡೆದಂ ಶರತ್ಕಾಲಸುಪ್ರಸನ್ನತೆ 
ಯಂತೆವೋಲ್‌ (ಶ್ರೀರಾಮಾ. ೫೨-೬೬೯). (ಸಂ. ಸುಪ್ರಸವ್ನತಾ। 

ಸುಪ್ರಸಾದ (ನಾ). ೧. ಹೆಚ್ಚಿನ ಕರುಣೆ; ಅಪಾರ ದಯೆ. ೨. [ವೀಶೈ) ಗುರು, 
ಲಿಂಗ, ಜಂಗಮಕ್ಕೆ ಎಡೆಮಾಡಿ ಅವರಿಂದ ಅನುಗ್ರಹವಾಗಿ ಬಂದುದೆಂದು 
ಸ್ವೀಕರಿಸುವ ಭೋಜ್ಮ್ಕಪದಾರ್ಥ : ಹಸನಹುದು ಭಕ್ತರ ಕರುಣವುಂ ವಸುಧೆಯೊಳು 
ಬರೆದರ್ಗೆ ಸಂಪ್ರಾಪ್ತಿಸುವುದಾದ್ಮರ ಸುಪ್ರಸಾದಾನಂದಸಂಸಿದ್ದಿ (ಬಸಪು. ೬೧-೮೦). ಸಂ.) 


೨೧೩). 


| <— ಇಂ. Supervisor] 


೮೬೦೮ 


ದ್‌ 


0 


ದ 


5 


25 


ಸುಪ್ರಸಾದಿ (ನಾ). [ವೀಶೈ] ಪ್ರತಿಯೊಂದು ಭೋಗಪದಾರ್ಥವನ್ನು ಮೊದಲು |4 


ಲಿಂಗಕ್ಕೆ ಅರ್ಪಿಸಿ, ಆಮೇಲೆ ಅದನ್ನು ಭಕ್ತಿಪೂರ್ವಕವಾಗಿ ಪ್ರಸಾದರೂಪದಲ್ಲಿ 


ಸುಬದ್ದಿಸು 


ಸ್ವೀಕರಿಸುವವನು: ಚೆನ್ನಬಸವನ ಸುಪ್ರಸಾದಿಯೊ Kai ಕಂಬಿಕಾಅನೊ 
(ಬಸಪು. ೪೭-೩೭). [ಸಂ. ಸುಪ್ರಸಾದಿನ್‌) 

ಸುಪ್ರಸಿದ್ಧ (ಗು). ೧. ಬಹಳ ಖ್ಯಾತಿಯಾದ; ಅತಿ ಪರಿಚಯದ: 
ಪೆಸರೊಳಸಂಭವಮೆನಿಸುಗುಮಸಂಭವಂ ತದ್ವಿಶೇಷಣಂ ಪೃಥಗರ್ಥಂ ಪೊಸಯಿಸೆ 
ಭಿನ್ನರಸಂ ಸುಪ್ರಸಿದ್ಧವಾಚ್ಯದೊಳದಲ್ಲೆ ವಕ್ರೋಕ್ತಿ ಕರಂ (ಕಾವ್ಮಾವ. ೭೬೫); ಜರ್ಮನಿಯ 
ಸುಪ್ರಸಿದ್ದ ದಾರ್ಶನಿಕ. . . ಉಪನಿಷತ್ತುಗಳ. .. ಪರಿಚಯಮಾಡಿಸಿದನು (ಭಾರದ.೪೬). 
(ನಾ). ೨. ಖ್ಮಾತಿಯಾದುದು; ಹೆಸರುವಾಸಿಯಾದುದು: ಜನಕಮಹಾರಾಜನ 
ನಿಷ್ಕಾಮಯೋಗ ಸುಪ್ರಸಿದ್ಧವಿದೆ (ಧರ್ಮಸಾ. ೧೩೫). ೩. ಬಹಳ ಖ್ಯಾತನಾದವನು; 
ಕೀರ್ತಿವಂತ: ಕುರುವಂಶನಾಮದೊಂದರಸುಮನೆತನಮಿಹುದು ಬಲ್ಲೆಯೇಂ 
ಸುಪ್ರಸಿದ್ದನು ನೀನು (ಚಿತ್ರಾಂಗ. ೧೩-೩೫೮). [ಸಂ.] 

| ಸುಪ್ರಾಸುಕ (ಗು). [ಜೈನ] ಜೀವಜಂತುಗಳಿಲ್ಲದೆ ಪ್ರಶಸ್ತವಾಗಿರುವ; ಬಹಳ 
ಶುದ್ಧ ವಾದ: ಅಂತಾ ಮಹಾನುಭಾವನಾ ಮಹಾಕಾಳದೊಳ್‌ ಹತಾ ಹತ್ರ ಸತ್ಛಷ್ಟ 
ಕಂಡು (ಸುಕುಮು. ೧೨-೧೮ ವ). [ಸ್ಮು - 4 ಪ್ರಾಸುಕ] 
ಸುಪ್ರೀತ (ನಾ). ಎ ಸುಪ್ರಸನ್ನ : ಸುಪ್ರೀತನಾದೆನಾಂ ಶೈಳಪ್ರಭು ನಿಮಗೆಂದಗಾಗ್ರದೊಳ್‌ 
ಹರಿ ನುಡಿದಂ (ಜಗವಿ. ೪-೮೩). ಃ [ಸಂ.) 

:ಸುಪ್ರೀತಿ (ನಾ). [ಜೈನ] ಐವತ್ತುಮೂರು ಗರ್ಬಾನ್ವಯಕ್ರಿಯೆಗಳಲ್ಲಿ 
ಒಂದು; `ಗರ್ಭಿಣಿಗೆ ಐದನೆಯ ತಿಂಗಳಲ್ಲಿ ಮಾಡಬೇಕಾದ ಸಂಸ್ಕಾರ: 
ದ್ವಾದಶಾಂಗಂಗಳೊಳ್‌ ಪೇಲ್ದಾದಾನ ಪ್ರೀತಿ ಸುಪ್ರೀತಿ ಧೃತಿ ಮೋದ . . . ಎಂಬ 

. ಯ್ವತ್ತುಮೂಜು ಗರ್ಭಾದಿನಿರ್ವಾಣಪರ್ಯಂತಂಗಳಪ್ಪ ಗರ್ಭಾನ್ವಯಕ್ರಿಯೆಗಳುಂ 
(ಆಬಪು. ೧೫-೧ ವ); ೫ ಅಥವಾ ೭ ಯೆಳೆಯುಳ್ಳ ಗೋಧಿಯಿಂ ನಿರ್ಮಿತವಾದ ಸರವಂ 
ಆ ಗರ್ಭವತಿಯ ಉದರದ ಮೇಲೆ ಬೀಳುವಂತೆ ಕಂಠದೊಳ್‌ ಹಾಕಿಸುವುದೇ 
ಸುಪ್ರೀತಿಯೆಂಬ ಮೂರನೆಯ ಕರ್ಮ (ಪುರುಚ. ೧೯೮). ([ಸಂ.]- 

ಸುಪ್ರೌಢಿ (ನಾ). ಒಳ್ಳೆಯ ನೈಪುಣ್ಕ,--ಜಾಣ್ಮೆ: ಅಡಸಿದಾಪತ್ತಿನಲಿ ಧೈರ್ಯವ 
ಹಿಡಿವುದೇ ಸುಪ್ರೌಢಿ (ಕುವ್ಮಾಡ್ರೋ. ೭-೨೩); ಸಕಲಜನಕೆ ವ್ಯಾಪಿಸಿದ ಸುಪ್ರೌಢಿ ಮೆಚಯೆ 
ಕನ್ನಡದ ಭಾಷಾಪದ್ದತಿಯೊಳ್‌ (ಜೈಮಿಭಾ. ೩೪-೩೧). [ಸಂ.] 

ಸುಫರ್ದು "ಸುಪರ್ದು' ನೋ. 

ಸುಫಲ (ಗು). ೧ಣ್ನ ಒಳ್ಳೆಯ ಫಲವನ್ನು ಹೊಂದಿರುವ. ೨. ತುಂಬ 
ಹಣ್ಣುಗಳಿಂದ ಕೂಡಿದ. (ನಾ). ೩. ಒಳ್ಳೆಯ ಹಣ್ಣು; ಉತ್ತಮವಾದ 
ಫಲ: ನಾನಾ ಜಾತೀಯಮುಪ್ಪ ಸುಘಲತತಿಯನೀಯಲೆ, ಹಸ್ತಂಗಳಂ 
ತನ್ನಾನಂದೋದ್ರೇಶದಿಂಬೆತ್ತಿ (ಬಾಧಪು. ೧-೧೦೪). ([ಸಂ.] 

ಸುಬ (ನಾ). ಒಳ್ಳೆಯದು; ಶುಭ; ಮಂಗಳ: ಶುಭ-ಸುಬ, ಶುಂಭ--ಸುಂಬ 
(ಶಮದ. ೨೫೫ ಪ್ರಯೋ); ಕುಂಕುಮಗಂಧ ಸುಬದಿಂದ ತಂದೀವಿ ನಾವೆಲ್ಲರು (ಲೋಕಗೀ. ೬೬). 

| [ಆ ಸಂ. ಶುಭ./ ಪ್ರಾ. ಸುಭ] 

ಸುಬಂತ (ನಾ). [ವ್ಮಾಕ ನಾಮಪದ; ನಾಮವಾಚಕ: "ಸುಬಂತಪದ' ಪರಾ. 

[ಸಂ.] 
ಸುಬಂತಪದ (ನಾ). ಎ ಸುಬಂತ: ಸುಬಂತಪದವು ನಾಮಪದವು , ತಿಐಂತಪದವು 


ಕ್ರಿಯಾಪದವು (ಹೊನುಗ. ೫).  [ಸಂ.] 
ಸುಬಕ (ನಾ). ಕೆನ್ನೆ; ಗಲ್ಲ: ಉತ್ಸಹದಿ ಶ್ರೀಕೃಷ್ಣರಾಯ ಮೊಮ್ಮಗನ . . . ಕರಕಮಲದೀ 
`ತತ್ಸುಬಕಮಂ ಪಿಡಿದು ಮುಂಡಾಡಿ (ನವಮೋ. ೧೫-೬೦). [ಆ ಸಂ. ಚುಬುಕ) 


ಸುಬಗ "ಸೊಬಗ' ನೋ. 

ಸುಬಗು "ಸೊಬಗು' ನೋ. 

ಸುಬಟ್ಟಕ್ಕರ (ನಾ). ಅಷ್ಟಾಕ್ಷರಗಳಿಂದ ಕೂಡಿದ ಶುಭಮಂತ್ರ; ನಮಸ್ಕಾರ 
ಮಂತ್ರ: ಸವಣಂಗೆ ಸುಬಟ್ಟಕ್ಕರಮಂ ತೋಲ್‌ದರೆಂಬಂತೆನ್ನ ಜಾತಿಸ್ಮರಮನಬ್‌ದು 
(ಧರ್ಮಾಮೃ. ೮-೪೭ ಅಡಿಟ. ಸುಬ 4 ಅಟ್ಟ (೫ ೬ ಪ್ರಾ. ಅಟ್ಕ) * ಅಕ್ಕರ) 

ಸುಬದ್ಧಿಸು (ಕ್ರಿ). ಚೆನ್ನಾಗಿ ರಚಿಸು, ನಿರ್ಮಿಸು: ಪೂರ್ವಕ್ಕೆ ತಾಳಾಗಿ ಉತ್ತರಕ್ಕೆ 
ತಲೆಬಾಗಿ ಬಿದ್ದ ಮರನ ತಂದು ಬದ್ದಿಯ ಕಾರುಕನ ಕೈಯಲ್ಲಿ ಸುಬ(ಪಾಠಾಂ. ಬು]ದ್ವಿಸಿ 


ಸುಬರ್ದು 


೨ದ್ದಯಿಸಿ ಅನಾದಿ ಎಂಬ ಹುಗಿಲು ತೆಗೆದು (ಸರ್ವವ. .೧೦೫-೫೬೭: | 

ಸಕವ. 5. ॥॥, ೪೭-೯೮ ನೋ). 19 

ಸುಬರ್ದು 'ಸುಪರ್ದು' ನೋ. 

ಸಂಬಲ (ನಾ). ಬಹಳ ಶಕ್ತಿಯುತವಾದುದು; ಸಮರ್ಥವಾದುದು: 
ಇದು ಸುಬಲವಿದಬಲವಿದಾಮ್ನಾಯದ ಸುನಿಶ್ಚಯ ನೀತಿಕಾರ್ಯ (ಕುವ್ಮಾಳು. ೩-೭೨). 

[ಸಂ.] 


5 | 


ಸುಬಾದಾರ 'ಸುಬೇದಾರ' ನೋ. 

ಸುಬಾಹು (ನಾ). ೧. ಶಕ್ತಿಯುತವಾದ ಮತ್ತು ಸುಂದರವಾದ ತೋಳುಗಳನ್ನು 
ಹೊಂದಿರುವುದು. ೨. ಒಂದು ನದಿ; ಶೋಣನದಿಃ ""ನಿರ್ಮಲೆ 'ಹರಣ್ಕೆ | 
ಸುಬಾಹುವೆನೆ ಶೋಣನದಿಗೆ ಶೋಭಿಸುವ ನಿಜನಾಮಮಕ್ಕುಂ'" (ಮಂಗರಾ. ೧೨೨-೧೧). |10 
೩. ಒಬ್ಬ ರಾಕ್ಷಸನ ಹೆಸರು: ಮಾರೀಚ ಘಿನವಿಕ್ರಮ ಸುಬಾಹುಗಳೆಂಬ | 
ರಾಕ್ಷಸರಮಣರಾ ಮುನಿಮಖಕೆ ಕಂಟಕರಾದರ್‌ (ತೂರರಾ ೧-೯-೧). [ಹಂ] ' 

ಸುಬುದ್ಧಿ (ನಾ). ಒಳ್ಳೆಯ ಅರಿವು; ಸುಜ್ಞಾನ: ಎಷಯರಹಿತನ ಮಾಡಿ 
ಭಕ್ತಿರಸವ ದಣಿಯೆ ಮೇಯಿಸಿ ಸುಬುದ್ಧಿಯೆಂಬುದಕವನೆಚದು (ಬಸವ. ೫೧); 
ಪುಣ್ಮಕರ್ಮದಲ್ಲಿ ಪ್ರವರ್ಶಿಸುವುದು ಸುಬುದ್ಧಿ ಪಾಪಕರ್ಮಪ್ರವರ್ತಿಯೇ ದುರ್ಬುದ್ಧಿ |15 
(ಹಸಾರ. ೫-೨೫ ಶಾತ್ರರ್ಯ). (ಸಂ.| 

ಸುಬುದ್ಧಿಗೆಡು (ಕ್ರಿ). ಒಳ್ಳೆಯ ಅರಿವು ಕೆಟ್ಟುಹೋಗು;ಸುಜ್ಞಾನಎಲ್ಲದಂತಾಗು: | 
ಮಾಗಿಯೊಳಾದ ಶೀತದೊದವಿಂಗಿರಲಾಅದೆ ಸೇದೆಗೆಟ್ಟು ಬೇಳಾಗಿ ಸುಬುದ್ಧಿಗಟ್ಟು | 
ಗುರುಗುಂಜಿಗಳಂ ಮುಸುಗಳ್ವಿನೋದದಿಂ ಪೋಗದೆ ರಾಶಿಮಾಡಿ ಶಿವಿಗತ್ತುಆ' | 
ಕಾಯ್ವವೋಲ್‌ (ಧರ್ಮಾಮ್ಯ. ೭-೭೮). (ಸುಬುದ್ಧಿ 4 ಕೆಡು) 

ಸುಬೂದಗೂಳ? (ನಾ). ಒಂದು ಬಗೆಯ ತೆರಿಗೆ(?): ದಣ್ನದೋಷಂ ತವುಕುರಿ 
ತವುಡಾಯ ಸುಬೂದಗೂಳ ಪ್ರಾ[ಯ!ಶ್ಲಿತ್ತಂ (ಎಕ. ೫1 ದಾವಣ. ೧೩೯-೫೧; 1106). . [7] 

ಸುಬೆ, ಸುವೆ, ಸೂಬೆ (ನಾ). ೧. ಪ್ರಾಂತ: (8). ೨. ಪ್ರಾಂತದ ಅಧಿಕಾರಿ: (8). 
ಸುವೆ: ೧. ಡಿಳ್ಳಿಯ ಶಾಹನ ಸುವೆಯಂ ಜಳ್ಳೇಟ್‌ಸುವಾರ್ಪಿದೆತ್ತಲಪ್ರತಿಮಾ ಕೇಳ್‌ 
(ಅಪ್ರತಿ. 0-೧೩). ಸೂಬೆ: ೧. ಕಲ್ಬುರ್ಗಿ ಸೂಬೆಯಲ್ಲಿ ಸುರಪುರವನ್ನು ಒಂದು 125 
ಜಿಲ್ಲೆಯ ಸ್ಥಾನವನ್ನಾಗಿ ಮಾಡಲಾಯಿತು (ಕರ್ನಾಸಂ. ೨೧೪). | 

[ಇ- ಪಾರ. ಹಿಂ. ಸೂಬಾ; ಮರಾ. ಸುಬಾ, ಸುಭಾ। | 

ಸುಬೇದಾರ್‌ 'ಸುಬೇದಾರ' ನೋ. | 

ಸುಬೇದಾರ, ಶುಬೇದಾರ, ಶುಬೇದಾರು, ಸುಬಾದಾರ, ಸುಬೇದಾರ್‌, ; 
ಸುಬೇದಾರು, ಸುಭದಾರ್‌, ಸುಭೇದಾರ, 
ಪ್ರಾಂತಾಧಿಕಾರಿ: ಗಡಿಯೊಂದಕ್ಕೆ ಸುಬೇದಾರ ೧, ಚಿಕ್ಕಪಾರುಪತ್ಮಗಾರ ೧... 
ಬಂದೋಬಸ್ತಾಗಿರಲು (ಮಹಾವಂ. ೬೧೧೬). ಶುಬೇದಾರ : ಚಉಟಿ ಮಹಾಲ ಶುಭೇದಾರ 
ತುಕಪನ ಹೆಸರಲಿ ನಿರೂಪವಾದ ಪ್ರಕಾರ ಸಿಲಾಸ್ತಾಪನೆ ಮಾಡಿಸಿತು (ಎತ. ೪11, ಸೊರೆಒ. ` 
೪೦೯-೨೨; 1744). ಶುಬೇದಾರು: ಬ್ರಾಂಹಣ ವೆಂಕಪೈಯ ಶುಭೇದಾರೂ ಕೊಡಂದೇರ | 


| 


20| 


[| 
ಕೆನ್ನಾ ಉನ 
ಆಂ. 


೩ 


ಮೆದೈಯ (ಎಕ. 1 (8), ೯೯-೧೮; 1857). ಸುಬಾದಾರ: ಅವರಂಗಚೇಬನು ಮುತ್ತಿಗೆ [35 


ಹಾಕುವನೆಂದು ಕೇಳಿ ಅದರ ರಾಜನು ಓಡಿಹೋಗುತ್ತಾನೆ; ಸುಬಾದಾರನು ಅವನನ್ನು | 
ಸೆರೆಹಾಕುತ್ತಾನೆ (ಬಂತು. ೪೯೫) ಸುಬೇದಾರ್‌ : ಮಠದ ಸುಬೇದಾರ್‌ ತಮ್ಮಯ್ಯನವರ | 
ಮನೆಯಲ್ಲಿ ಮಂಗಳಾರತಿಯಾಗುತ್ತಿತ್ತು (ಕಳಹು. ೩೯). ಸುಬೇದಾರು: ಮಾಘ .ಶು ೫ 
ಲ್ಲು ಸುಬೇದಾರು ಮುದ್ದೂರು ಪುಟ್ಟೈಯನ ತಾಯಿ ಜಯಮ್ಮನ ಶೇವೆ 
(ಎಕ, ೫ (5). ಮುಳಬಾ. ೨೭೭-೫;1666). ಸುಭದಾರ್‌ : ಅಂಧಾ ಒಂದು ದೊಡ್ಡಪ್ರದೇಶಕ್ಕೆ 
ಸರ್‌ಸುಭ ಎಂದು ಹೆಸರು. ಅಂಧಾ ಕಡೆ ಸರ್ವಾಧಿಕಾರ ಮಾಡತಕ್ಕ ಅಧಿಕಾರಿಯೇ 
ಸುಭದಾರ್‌ (ಪಾಳಗಾ. ೧೨). ಸುಬೇದಾರ: ಊರೂರ ಗೌಡರು ಸರದಾರ ದೇಸಾಯಿ 
ಹೊರಟಾರ ಕುದರಿಯ ಏರಿ ಭಕ್ತೀಲಿ ಬೆರಿಸಿ ಸುಭೇದಾರ ಮೊದಲಾಗಿ (ಸಿದ್ಧಪು ೧೭-೮೨); |" 
ನಮ್ಮ ಕಕ್ಕ ಸುಶೀಲರಾಯನು ಲಷ್ಕರೀ ಸುಭೇದಾರನಿರುತ್ತಾನೆ (ಮೋಹಿನೀ. ೬೧). | 
ಸೂಬಹ್‌ದಾರ್‌:: (ರೃಸ್‌ಗ. 1%, ೫೬೨). ss 


(4 ಪಾಠ. ಸೂಬಾದಾರ್‌; ಹಿಂ. ಸೂಬೆದಾರ್‌; ಮರಾ. ಸುಬೇದಾರ್‌) 


೮೬೦೯ 


| 
| 
| 
[ 
| 
a) 


ಸುಭಕ್ಷ 

ಸುಬೇದಾರಿಕೆ (ನಾ). ಪ್ರಾಂತಾಧಿಕಾರ: ಹಿಂದಿನ ಕಾಲದ ಸುಬೇದಾರಿಕೆ ಬಹಳ ' 
ಬಂದೋಬಸ್ತಾಗಿರುತ್ತಿತ್ತು (ರೂಢಿ). [ಸುಬೇದಾರ + - ಇಕೆ) 

ಸುಚೀಜಾರು "ಸುಬೇದಾರ' ನೋ. 

ಸುಬೋಧೆ (ನಾ). ಒಳ್ಳೆಯ ಉಪದೇಶವನ್ನು ಪಡೆದವನು; ಉತ್ತಮವಾದ 
ಉಪದೇಶವನ್ನು ಹೊಂದಿದವನು: ಜಿನ ನಿನ್ನ ವಿರುದ್ಧಮಾರ್ಗಿಯೆಂದಾವ 
ಸುಬೋಧರುಂ ಪೊಗಟ್ಟರೇಕೆಯೊ ಚಿತ್ರಮಿದಿಂದ್ರವಂದಿತಾ (ಪುಪ್ಪಪು ೭-೯). [ಸಂ.1 

ಸುಬ್ಬಡರ್‌ “ಸುರ್ವಡರ್‌' ನೋ. 

ಸುಬ್ಬನಸೂರೆ "ಸುಬ್ಬರಸೂಲ್‌' ನೋ. 

ಸುಬ್ಬರಸೂಚ್‌, ಸುಬ್ಬನಸೂರೆ, ಸುಬ್ಬಾನಸೂರೆ (ನಾ). ಅತಿಯಾಗಿ ದೋಚುವಿಕೆ; 

ಬಹಳೆವಾದ ಸುಲಿಗೆ: ಒಗೆವ ಕೆಯ್ಕಾವುದು ತೋಲೆಂದಸಗನೆರಡು ಕೆಯ್ಮಂ 

ಮುಖಿದಿಕ್ಕಿದನೂರ ಸೀರೆಗಸಗಂ ತದೆವಡೆದನೆನಿಪ್ಪ ನಾಡುನುಡಿ ಪರೆವಿನೆಗಂ ಮುಟ್‌ದಿಕ್ಕಿ 

'ಸುಬ್ಬ!ಪಾತಾಂ. ಚಿ1ಗರಸೂಜ'ಯಾಗೆ ಮಡಿವರ್ಗಮಂ ಗೋವರ್ಕಳ್ಗೆ ಸೂಲೆಗೊಟ್ಟು 

(ಅರ್ಧನೇ. ೮-೮೦ ವ ). ಸುಬ್ಬನಸೂರೆ: ಸುಬ್ಬನಸೂರೆಯಂತೆ ಪರರ ಅನ್ನವನುಂಡು 
ಬ್ದಿನಲಿ ದಿನಗಳೆದ ದೀನ ಮನಸಿನಲಿ (ಎದಾಕ್ಞ ೧೦೪-೫). ಸುಬ್ಬಾನಸೂರೆ : ರಮೇಶ 


ಎ೩ ದ್‌ 
ಬಿನ 
pC 


ಮೊ 
ತಾಳಮೇಳ ಸುಸುಖ ಸುಬ್ಬಾನಸೂರೆ (ಪ್ರಸಕೀ. ೪೪-೫). 
[ಸುಬ್ಬರ? 4 ಸೂಜ್‌.! ತೆಲು. ಚುಬ್ಬನಚೂಜ, ಸುಬ್ಬನಚೂಜ। 
ಸುಬ್ಬಲಕಾಟಿ (ನಾ). ಅನಿಷ್ಟ ಹೆಂಗಸು(7): ಅವಳ ಹುಬ್ಬನ್ನು ನಾನು 
ನೋಡಿದಾಗಲೆಲ್ಲಾ ಬೇವಿನೆಲೆ ತಿಂದರೆ ಹೇಗೆ ಅಸಹ್ಮವಾಗುತ್ತೋ ಹಾಗೆ ಆಗುತ್ತೆ. 
ಅದೇನು ಸುಬ್ಬಲಕಾಟಿಯೋ (ಮಾಮರಾ. ೧೨೬). (ಸುಬ್ಬಲ್ಲ * ಕಾಟ್ಮೆ| 
ಸುಬ್ಬಲು "ಸುಬ್ಬುರು' ನೋ. 
ಸುಬ್ಬಾನಸೂರೆ "ಸುಬ್ಬರಸೂಟ್‌' ನೋ. 
ಸುಬ್ಬು "ಸುರ್ವ್ಮ' ನೋ. 
ಸುಬ್ಬುರವಡೆ (ಕ್ರಿ). ಸುಕ್ಕಾಗು; ಸುಕ್ಕುಗಟ್ಟು : ಹಜ್‌ದಲೆಯ ಬೆಂಗಡರ್ದ ಮುಸುಡ 
ಸುಬ್ಬು!ಪಾಠಾಂ. ಬೃ।ರವಡೆದ ಗಲ್ಲ ಕೊಂಕಿದ ಕೊಡಕೆಯೆ (ಹಚಳಾ. ೪-೨೮). 
(ಸುಬ್ಬುರ್ಕ 4 ಪಡೆ] 
ಸುಬ್ಬುರು, ಸುಬ್ಬಲು, ಸುರ್ಬುರು (ನಾ). ೧. ಕೂದಲು; ಕೇಶ: ಮಂಡೆಯ 
ಮೈಯ ಸುಬ್ಬುರುಗಳು ಮುಖ್ಪಿನಿಂದ ಬಿಳಿದಾದರೆ ಫಲಿತಮೆಂಬರು (ನಾಚರಾ. ೧೧೯). 
ಸುಬ್ಬಲು : ೨. ಅತಿರೋಮವುಳ್ಳ ಪ್ರಾಣಿಗಳ ಚರ್ಮದ ಒರಟುತನ: (. 
ಸುರ್ಬುರು: ೩. ದಟ್ಟಣೆ; ನಿಬಿಡತೆ: "ಸುರ್ಬುರುಗೊಳ್‌' ಪರಾ. [11 


ಹದಾರ್‌ (ನಾ). |3| ಸುಬ್ಬುರುವಾಅ (ನಾ). ಕೂದಲಿನಿಂದ ತುಂಬಿದ ಬಾಲವುಳ್ಳ ನಾಯಿಮರಿ: 


ಬರವೇಟ್‌ . . . ಭರದಿಂ ಸುಬ್ಬುರುವಾಲನಂ ಗದುಗನಂ ಮತ್ತುಳ್ಳ ಪೆರ್ನಾಯ್ಲ್ಗಳಂ 
(ನಳಚಂ. ೬೬). "ಸುರ್ಬುರುಬಾಲ' ಪರಾ. (ಸುಬ್ಬುರು 4 ಬಾಲ್ಯ! 

ಸುಬ್ರಹ್ಮಣ್ಯ (ನಾ).. ೧. ಷಣ್ಮುಖ; ಕುಮಾರಸ್ವಾಮಿ: ಕಾಯುವವನೂ 
ಬಿಡುವವನೂ ಆ ಸುಬ್ರಹ್ಮಣ್ಯ (ಬೆಟ್ಟಜೀ. ೨೫); ಕಲ್ಕುಡನೇ ಆದರೇನು? ಸುಬ್ರಹ್ಮಣ್ಮನ 
ಮುಂದೆ ಹಟಕಟ್ಟೆಯಾನೆಂದು ತಿಳಿಯುತ್ತೀಯಾ? (ಕುಡಿಕೂ. ೫೭). ೨. ದಕ್ಷಿಣ ಕನ್ನಡ 
ಜಿಲ್ಲೆಯಲ್ಲಿರುವ (ಉಪ್ಪಿನಂಗಡಿ ತಾಲ್ಲೂಕಿನ) ಒಂದು ಪುಣ್ಯಕ್ಷೇತ್ರ: 
ಎರಡನೆಯ ದಿನ ಸಂಚೆ ಸುಬ್ರಹ್ಮಣ್ಮ ಸೇರಿದೊಡನೆಯೆ ಅವನಿಗೆ ಹೋದ ಜೀವ 
ಬಂದಂತಾಯಿತು (ಕುಡಿಕೂ. ೫೫). ೩. ಯಾಗ ಮುಂತಾದ ಪವಿತ್ರಕಾರ್ಯಗಳಲ್ಲಿ 
ಭಾಗವಹಿಸುವ ಹದಿನಾರು ಯತ್ತಿಕ್ಕುಗಳಲ್ಲಿ ಒಬ್ಬ. 

ಸುಬ್ರಹ್ಮಣ್ಯ ಷಷ್ಠಿ - ಮಾರ್ಗಶಿರಮಾಸದ ಆರನೆಯ ದಿನ ಮತ್ತು 

ಅಂದು ಆಚರಿಸುವ ಸುಬ್ರಹ್ಮಣ್ಮವ್ರತ: ಚಾನುವಾರುಸಂತೆ ಕಳೆದು ಸುಬ್ರಹ್ಮಣ್ಯ 
ಷಷ್ಟಿ ಮುಗಿಯದೆ ಯಾರೂ ಮನೆಯನ್ನು ಬಿಡಲಿಕ್ಕಿಲ್ಲ (ಬೆಟ್ಟಿಜೀ. ೨೧). [0.1 

ಸುಭಕ್ತಿ (ನಾ). ಒಳ್ಳೆಯ ಭಕ್ತಿ; ನಿಜವಾದ ಭಕ್ತಿ: ಶರಣರ ಸುಭಕ್ತಿವಿನೀತಿಯಂ 
ತಾಂ ಕೇಳಿಯಾದಡೆ ಮನವಲರದಿಹುದೆ (ಬಸಪು ೪೦-೪೫). [ಸಂ.] 

ಸುಭಕ್ಷ (ನಾ). ಒಳ್ಳೆಯ ಊಟ; ರುಚಿಕರವಾದ ಅನ್ನ; ಮೃಷ್ಟಾನ್ನ: ಕತ್ತೆ 
ಕರ್ಪುರವ ಬಲ್ಲುದೇ... [ಸಂ.1 


ನಾಯಿ ಸುಭಕ್ತವ ಬಲ್ಲುದೇ (ಮೋಳಿಮಾ. ೨೩-೮೯). 


ಸುಭಗ ೮೬೧೦ 
ಸುಭಗ (ಗು). ೧. ಚೆಲುವಾದ; ಸುಂದರವಾದ: ಇದು ಪೂಸವೀತಿ. ನೋಡಿದು 
. ಕಬ್ಬಿಗರ್ಪದೆದೊಲವಿಂದೆ ನಿಮಿರ್ಚುವೆನೀ ಸುಭಗಪ್ರಬಂಧಮಂ (ಶವಿಶಂ. ೧-೨೬). 
೨. ಗೌರವಾರ್ಹವಾದ; ಶ್ರೇಷ್ಠ: ಸುಭಗಕವಿ ಪಂಪನಿಂ ವಾಗ್ವಿಭವೋನ್ನತಿ ನೆಗಟ್ಟುದು 
(ಅಜಿಪು. ೧೨-೩೯); ಮಿಥ್ಕಾತ್ವಪ್ರಹರಕಎ ಸುಭಗಕವ ನುತಮಹಾಕವೀಂದ್ರ೦ («ಸುಕುಮಾ. 
೧-೫೨೩ (ನಾ). ೩. ಚೆಲುವಾದುದು; ಸುಂದರವಾದುದು: ದ್ವಿಪ್ರಾಸಂ ಸುಭಗಂ | 
ದ್ವಂದ್ವಪ್ರಾಸಂ ಕಾವ್ಕರಚನೆಗುಚಿತಮೆನಿಪ್ಪ ತ್ರಿಪ್ರಾಸಂ ಸಲೆಯಂತಾದಿಪ್ರಾಸಂ ಬೇಲೆ | 
| 


5 


ನಾಲ್ಕು ತೆಜನಾಗಿರ್ಕುಂ (ಕವರಾ. ೩-೨೩೨); ಮೃದುಪಾದಮಾದ ವಾಕ್ಮೀಸುಭಗಂ 
,ಕಳಾಕಳಿತಮೆಂಬ ನೆಗಟ್ಟ್‌ಯನಾಳ್ಹ ಕಬ್ಬಮಂ ಕೂಸುಮನೀವುದು. (ಪಂಪಭಾ. ೧-೯). 
೪. ಇಂಪಾದುದು; ಹಿತವಾದುದು: ' ಶ್ರವಣಸುಭಗವಾದ ಪದಗಳಿಲ್ಲದ 
ಸಾಹಿತ್ಮಪ್ರಕಾರಗಳು ಬಹುಕಾಲ ಬಾಳಲಾರವು (ಕಾವ್ಯಕು. ೮೬). ೫. ಚೆಲುವ; ಸುಂದರ; 
ಸೊಬಗ : "ಚಕ್ಷುಷ್ಕಃ ಸುಭಗಃ- ಈ ೨ ಸೊಬಗಂ'' (ಹಲಾಯು. ೬೦-೨೧೨); ಮದೋನ್ಮತ್ತ 
ವಿಳಾಸಿನೀ ಸುಭಗನೆತ್ತಣನಯ್ಕೋ ' ನರೇಂದ್ರವಲ್ಲಭಂ (ವರ್ಧಮಾ. ೫-೮); ೨ಭಗ | 
ನಿನ್ನಲ್ಲಿಗೀಬರ್ಪವೆಂದಶ್ರಮದಿಂ ಗೋಪೀಜನಂ ಕರ್ಮಡುವುಗೆ .(ಜಗಎ. ೩-೯೬). 
೬. ಪ್ರಣ್ಮವಂತ; ಅದೃಷ್ಟವಂತ: ಸುಭಗಂ . . . ಉಕ್ಸೋದ್ಭವಂ (ಜಾತತಿ ೧೭-೨): | 
ಶ್ರ, ಸೂನೃತ ಸಂಪದಕ್ಕೆ ತೊಡವೆನೆ ಜಸಮಾಶಾಸುದತಿಗೆ ಸಾಹಿತ್ಮಕಳಾಸುಭಗಂ 
ಪಂಪುವೆತ್ತನಭಿನವಪಂಪಂ (ಪಂರಾಮು. ೧೬-೧). ೭. ಯಜಮಾನ; ಒಡೆಯ: ಮೃಗ 
ಕುಂಭಂಗಳೊಳೊಂದಿದಂದು ಭೃಗುಜಂ . . . ಸುಭಗನುಂ ಪೂಜ್ಮನಕ್ಕುಂ ನರಂ 
(ಜಾತ. ೧೭-೩೧). ಆ. [ಚೈನ] ನಾಮಪ್ರಕೃತಿಗಳಲ್ಲಿ ಒಂದು: ಶುಭಾಶುಭ ಸುಸ್ವರ 
ದುಸ್ಟರ ಸುಭಗ ದುರ್ಭಗ . . . ಎಂಬ ದ್ವಿಸಜ್ತತಿಪ್ರಕೃತಿಗಳಂ ನಿರವಶೇಷಂ ಕಿಡಿಸಿ 
(ಆದಿಪು. ೧೬-೪೪ ವ). |[ಸಂ.) 

ಸುಭಗತೆ (ನಾ). ಚೆಲುವು; ಸೌಂದರ್ಯ; ಸೊಬಗು: "ಗಾಡಿ ಸೊಬಗೆನಲ್ಮೆಸೆವ 
ಸುಭಗತೆಯಕ್ಕು'' (ಕಬ್ಬಿಕ್ಕೆ. ೫೬); ಮಹಾಲಕ್ಷ್ಮಿಯ ಸುಭಗತೆ . . . ಅವನನ್ನು | 
ಮೋಹಗೊಳಿಸಿದುವು (ಸಮಜೀ. ೭೧೨). (ಸಂ. ಸುಭಗತಾ। 

ಸುಭಗತ್ವ (ನಾ).. ೧. ಚೆಲುವು; ಸೌಂದರ್ಯ: ವಿಭವಂ ಕಾಮಂಗಿನಿತ್ತೆತ್ತಣ | 


10 


ದಿವನಮರೇಂದ್ರಂ ಸುರೇಂದ್ರಂಗಮಿಂತೀ ಸುಭಗತ್ವಂ ಮತ್ತಿನಿತ್ತೆತ್ತಣದು (ಚಂದ್ರಪು. [25 ಸುಭಾಷಿಣಿ (ನಾ). ಹಿತವಾಗಿ ಮಾತನಾಡುವವಳು: 


೭-೧೫೩). ೨. ಗೌರವ; ಮನ್ನಣೆ: ಭೂಮಿ ಸುಭಗತ್ವಂ ಯುಕ್ತಿ ಮಂತ್ರಜ್ಞಮೆಂಬಿನಿ 
ತಕ್ಕುಂ ... ಐಂದವದಶೋಕ್ತಾರೋಹಗೇಹಂಗಳೊಳ್‌ (ಜಾತತಿ. ೯-೨೩). ಸಂ. 
ಸುಭಗೆ (ನಾ). ೧. ಚೆಲುವೆ; ಸುಂದರಿ: ಕಣ್ಣೊಳಿಸುದು!ದೋ] ಸುಭಗೆಯಾದ 
ಸುದತಿಯ ಗರ್ಭಂ (ಪಂಪಭಾ. ೧-೧೪೩): ನೀನೀತನೊಳ್ಕೂರ್ಪುದುಂಟೇ ಸಖಿಯೆಂದು 
ಬೆಸಗೊಂಡಾಳಿಯೊಡನೊರ್ವಳ್‌ ಸುಭಗೆ (ರಾಜಶೇ. ೧೧-೧೫೧ ವು. ೨. ಗೌರವಾನ್ವಿತ 

ಸ್ತ್ರೀ; ಪೂಜೈ: ಸುಭಗೆ. ಧರ್ಮವು ಬಹು ಸೂಕ್ಷ್ಮವಾದುದು (ಭೀಷ್ಮಚ. ೧೧೯). | 
(ಸಂ. ಸುಭಗಾ। | 

ಸುಭಟ (ನಾ). ಶ್ರೇಷ್ಠನಾದ ಕಲಿ; ವೀರಯೋಧ: ಸುಭಟರ್‌ ಸುಭಟ | 
ಗೆ 


i 
| 
ರೊಳುಅದಿಲ್‌ದುಭ್‌ಯಬಲಂ ಮೊಟ್ಟನಾದೊಡಿಂದ್ರನುಪೇಂದ್ರಂ (ಶಾಂತಿಷು. 
೬-೪೨); ರೆಣರಂಗಬೈರವನುಭಯಬಳಸುಭಚಟಕೀರ್ತೀತಪ್ರತಾಪಂ (ಹೌ. XX. 
೪೬-೩೪; 1072): ಸುಭಟರಹುದೋ ಜಾಗು ಚಾಗೆನುತೊಲೆದನಾ ದ್ರೋಣ 
(ಕುವ್ಮಾದ್ರೋ. ೨-೧೧). 
ಸುಭಟಚೂಡಾಮಣಿ = ಕಲಿಗಳಲ್ಲಿ ಶ್ರೇಷ್ಠನಾದವನು; ಒಂದು ಬಿರುದು: 
ವಿದ್ವಜ್ಞನಕಮಳಸ್ವಇರ್ತ್ರೃಣ್ಣಂ ಸುಭಟಿಚೂಡಾಮ 
1ಸಂ.] 
ಸುಭಟತ (ನಾ). ಅತಿಶಯವಾದ ಶೌರ್ಯ ,-ಕೆಚ್ಚು: ಸಾಹಸದೊಳ್‌ 
ಸುಭಟಿತೆಯೊಳ್‌ ಗೂಜ್ಜಿಗವಲ್ಲಭನಂ ಮಿಗಲು।ರ್ವ್ವಿ। ನೃಪರನಾಂ ಕಂಡಟ್‌ಯೆಂ 
(ಸುಭಟ *- - ತೈ! 
ಸುಭಟಬಾಹಿರ (ನಾ). (ಆಲಂ) ಹೇಡಿ; ಅಂಜುಕುಳಿ: ಎಲವೊ ಸಾತ್ಮಕಿ 
ಸುಭಟಬಾಹಿರ ಗಳೆಹದಿರು ವಿಟ ವೀರನೇ ಕೂರಲಗಿನಲಿ ಮಾತಾಡು ಬಬ್‌ನು: 
[ಸ6.1 


ಭೃತ್ಯಚಿನ್ತಾಮಣಿ (ಸಾಇಇ. ೩x, 


೧೩-೧೭; 87೧). 40 


(ಎಣ, XU, ೩೩೦-೯; 929). 


25 


ಭಂಡತನ (ಕುವ್ಮಾದ್ರೋ. ೧೪-೩). 


ಸುಭಟವೃತ್ತಿ (ನಾ). ಒಳ್ಳೆಯ ಭಟರಿಗಾಗಿ ಕೊಡುವ ಉಂಬಳಿ; 


ವೀರಯೋಧರಿಗಾಗಿ ಕೊಡುವ ಮಾನ: ಎಂದೆನಿತಾನುಂ ಗರ್ಜಿಸಿ ಸುಭಟವೃತ್ತಿ 
ಯನಾವರ್ಜಿಸಿ ಮಾಣೆ (ಶಾಂಶಿಪು. ೩-೬೯ ವ). [ಸಂ.] 


ಸುಭಟಾಂಗ (ನಾ). ಶೂರರ ಸೈನ್ಯ; ವೀರರ ಪಡೆ: ಕೇಳೆಲೆ ಖೂಳ ಸೂತನ ಮಗನೆ 


ಸುಭಟಾಂಗದಲಿ ಖರೆಯನಲ (ಕುವ್ಮಾಎ. ೭-೧೫); ಮರುಳೆ ಸುಭಟಾಂಗದಲಿ ನೀನತಿ 
ಖರೆಯನೈೆ (ಕೌಶಿರಾ. ೨೨-೪೩). ([ಸಂ.) 


ಸುಭಟಾಯತ (ನಾ). ಪೌರುಷ; ವೀರತ್ವ: ಕಾಯದೊಳ್‌ ಸರ್ವರಕ್ತಂಗಳನ್ನೊರೆಸಿ 


ಸುಭಟಾಯತವ ಮೆರೆಯುತ್ತಲುರವಣಿಸಿ (ತುರಂಗ. ೭೫-೪೩). (ಸಂ. 


| ಸುಭತುಂಗದೇವ (ನಾ). ಒಬ್ಬ ರಾಷ್ಟ್ರಕೂಟ ಅರಸನ ಹೆಸರು: ಸ್ವಸ್ಟಿಶ್ರೀ 


ಸುಭತುಂಗದೇವ (ರಾ]ಜ ರಾಚ್ಕಾಭಿವ್ರಿ 7೦೦೬ (ಸಾಇಇ. XX. ೧೪-೧; 878). 
[ಆ ಸಂ. ಶುಭತುಂಗದೇವ। 
“ಸುಬೇದಾರ' ನೋ. 


ಸುಭದ್ರ (ಗು). ೧. ಮಂಗಳಕರವಾದ; ಶುಭಕರವಾದ. (ನಾ). ೨. ಬಹಳ 


ಶುಭ ತರುವಂತಹುದು; ಅದೃಷ್ಟ. ೩. ಸುರಕ್ಷಿತವಾಗಿರುವುದು; ಶಾಶ್ವತ 
ವಾಗಿರುವುದು: ನಮ್ಮ ಸ್ಥಾನಗಳೀಗ ಸ್ಪಷ್ಟವಾಗಿ ಮತ್ತು ಸುಭದ್ರವಾಗಿರುತ್ತವೆ 
೪. ಒಂದು ಆನೆಯ ಹೆಸರು: ತನ್ನಿ ಸುಭದ್ರಹಸ್ತಿಯನು 
(ಬಸಪ. ೫೯-೩೩). ೫. [ಸಂಗೀತ] ಒಂದು ಬಗೆಯ ತಾಳ: ಧೃವ ಮಟಯ ... 
ಸುಭದ್ರ ಸಂಗತ . . . ನೂಟೊಂದು ತಾಳಂಗಳ್‌ (ವಿವೇಕ. ೧೯೨). |ಸಂ.) 


( ಹೇಮಂತ. ೨೪೯). 


ಸುಭದ್ರೆ (ನಾ). ೧. ಉಪ್ಪಿನಕಾಯಿಗೆ ಬಳಸುವ ಒಂದು ಬಗೆಯ ಪದಾರ್ಥ: 


ಪಿಪ್ಪಲಿ ಚಲ್ಲಗಾಯ್‌ ಮೆಲಸು ಮಾಗುಳಿವೇರ್ಮೊಳೆಯಲ್ಲ ವೇಲೆ ಕಮ್ಮಿಪ್ಪ ಸುಭದ್ರೆ 
ಮಾಮಿಡಿ ಕರಂಜಿಕೆಯಂಬಟೆ ನಿಂಬೆ ನೆಲ್ಲಿಗಾಯ್‌ (ಲೀಲಾವ. ೫-೬೩). ೨. ಕೃಷ್ಣನ ತಂಗಿ; 
ಅರ್ಜುನನ ಹೆಂಡತಿ: ನಾರಾಯಣನ ತಂಗೆ ಸುಭದ್ರೆಯೆಂಬ ಕನ್ನ . .. ಬಾಗಿಲೊಳ್‌ 
ನಿಂದು (ಪಂಪಭಾ. ೪-೩೯ ವು: ಪಾರ್ಥನ ಕರೆದುಪಾಯಾಂತರದೊಳೀವೆನು ಸರಸಿಜಾನನೆ 
ಯನು ಸುಭದ್ರೆಯನು («ಕುವ್ಮಾಆ. ೧೯-೨೬). (ಸಂ. ಸುಭದ್ರಾ) 

ಅವಳು ಸುಭಾಷಿಣಿ 


ಮಾತ್ರವಲ್ಲ ಸುಹಾಸಿನಿಯೂ ಹೌದು (ಬಂಕಿಮ. ೧೧೯).  [ಸಂ. ಸುಭಾಷಿಣೀ। 


ಸುಭಾಷಿತ (ಗು).೧. ಚೆನ್ನಾಗಿ ಮಾತನಾಡುವ; ವಾಕ್ಟಟುತ್ವವುಳ್ಳ: ಇದು ಸಕಲ 


ಸುಭಾಷಿತ ಕೋವಿದಂ (ಕಾದಂಪೂ. ೫೫). ೨. ಒಳ್ಳೆಯ ಮಾತನಾಡಿದ. (ನಾ). 
೩. ಒಳ್ಳೆಯ ಮಾತು; ಹಿತವಚನ: ಸಜ್ಜನ ಸುಭಾಷಿತದೊಳ್‌ ಪುದುವೊಕ್ಕು 
ಸೇಸೆಯಂ ಮನವು .-`ದಾಂತು (ಪಂರಾಮಾ. ೬-೪೮): ಸಖಿಯ ಸುಭಾಷಿತರವದಿನಡಂಗಿದುದು 
ದೇವಕೀಹೃತ್ತಾಪಂ (ಜಗವ. ೨-೭೦); ಅತಿಮಾಧುರ್ಯ ಸುಭಾಷಿತಂಗಳ ಮಹಾಸತ್ಕೀರ್ತಿಯಂ 
ಬಾಳ್ಕೆಯಂ ಶತಕಾರ್ಥಂ ಕೊಡದಿರ್ಪುದೇ (ಸೋಮೇಶ. ೧೦೨). ([ಸಂ.] 


ಸುಭಾಷೆ (ನಾ). ೧. ಒಳ್ಳೆಯ ಮಾತು. ೨. ಕಾಲೋಚಿತವಾದ ಪ್ರತಿಜ್ಞೆ: 


ಪಡಿಹಾಜರಂ ಕರೆತರಸಿ ತನ್ನ ಸುಭಾಷೆಯಂ ಪತಿಕರಿಸಿ (ಬಸಪು. ೪೪-೭೦). (ಸಂ. ಸುಭಾಷಾ। 


35| ಸುಭಿಕ್ಷ (ನಾ). ೧. ಚೆನ್ನಾಗಿ ಬಿಕ್ಷೆ ಸಿಕ್ಕುವಿಕೆ; ಯಥೇಚ್ಛವಾಗಿ ಭಿಕ್ಷೆ 


ದೊರೆಯುವಿಕೆ. ೨. ದವಸ ಧಾನ್ಮಗಳೆ ಸಮೃದ್ಧಿ, ಕಾಳುಕಡ್ಡಿಗಳು ಅಗ್ಗದ 
ಬೆಲೆಯಲ್ಲಿ ಯಥೇಚ್ಛವಾಗಿ ದೊರೆಯುವಿಕೆ: ನಿನ್ನ ಕನ್ನೆಗುವರಿಯನೆ ಎನ್ನ 
ಸೇವೆಗೀವುದಣಿಂ ನಿನಗಂ ಸೇನೆಗಂ ಸುಭಿಕ್ಷಮಕ್ಕುಂ (ರಾಮಾಶ್ಚ. ೬೬-೨೮); ದಾನಿಗಳು 
ದೇಶದ ಎಲ್ಲೆಡೆಯಲ್ಲಿಯೂ ಇದ್ದುದರಿಂದ ಲೋಕವು ಸುಭಿಕ್ಷವಾಗಿತ್ತು (ಭಾರದ. ೧೦೫). 
೩. (ಅಶ್ವಶಾ) ಕುದುರೆಗೆ ಬರುವ ಒಂದು ಬಗೆಯ ರೋಗ: ಪಸಿದಡಹಡಿಸುವ 
ಕುದಿರೆಗೆ ಬಸಿರಡವಿನ ಪೊಲ್ಲಖಾ(ಬಾ)ಣಮಂ ಕಟ್ಟಿದೊಡುಬ್ಬಸಮಾಗಿ ಬೇನೆಯೊಳ್‌ 
ಸೈರಿಸಲಾಅ(ಗ)ದೆ ಬೀಟ್ಲುಮದು ಸುಭಿಕ್ಷಂ ಪೆಸರಿಂ (ಅಶ್ಯಶಾ. ೧೧-೩). (ಸಂ. 


ಸುಭಿಕ್ಸತ್ವ (ನಾ). ೧. ಇ ಸುಭಿಕ್ಷ ೧. ೨. [ಜೈನ] ಕೇವಲಚ್ಣಾನ ಉತ್ಪತ್ತಿ 


ಯಾದಾಗ ಉಂಟಾಗುವ ಹತ್ತು ಅತಿಶಯಗಳಲ್ಲಿ ಒಂದು: ಸುಭಿಕ್ಷತ್ವಮುಂ 
ಪ್ರಾಣಿವಧವಿಹೀನತ್ತಮುಂ . 
[ಸಂ.1 


ಎಂಬ ಘಾತಿಕ್ಷಣಮಪ್ಪ ದಶಗುಣಂಗಳುಂ 
(ಜಾವುಂಪು. ಆ). 


ಸುಭಿಕ್ಸಶೂಲೆ 


ಸುಬಿಕ್ಷಶೂಲೆ (ನಾ). ಎ ಸುಭಿಕ್ಷೆ ೩: ಪಡು(ಡ)ಗುಂ ಪೊರಳ್ಗುಂ (ಸಲೆ) ಸಿಡಿಮಿಡಿ 
ಯಕ್ಕುಂ ಬೆಮರ್ತುಮುಮ್ಮಳಿಸುಗುಮಾಗಡೆ(ಳೆ) ತಲೆಯಂ ಕೆಲಗಿಡುಗುವದಡಿಗಡಿಗೆ 
ಸುಭಿಕ್ಷಶೂಲೆ ಕೆರಳ್ಹೊಡೆ ತುರಗಂ (ಅಶ್ವಶಾ. ೧೧-೪). (ಸುಭಿಕ್ಷ * ಶೂಲೆ] 

ಸುಭಿಕ್ಷೆ (ನಾ). ಒಂದು ಬಗೆಯ ಸಸ್ಕ : (ಪಂಡಿತ. ೨೫೪). (ಸಂ. ಸುಭಿಕ್ಟಾ। 

ಸುಬೇದಾರ 'ಸುಬೇದಾರ' ನೋ. 

ಸುಮ (ನಾ). ಹೂವು; ಪುಷ್ಪ: ದೈವರ್ಕಳೆಲ್ಲರುಂ ದಿವೃ್ಮಸುಮಗಳನೆರಚಿ 
(ಶ್ರೀರಾಮಾ. ೧೮-೪೮೦); ಕಮಲವುದಯದೊಳರಳಿ ಸಂಜೆಯಲಿ ಮುಗುಳಾಗಿ ಸುಮವಪ್ಪುದು 
(ಮಂಕುಕ. ೯೧). (ಸಂ.) 

ಸುಮಂಗಲ, ಸುಮಂಗಳ (ನಾ). ಒಳ್ಳೆಯದು; ಕಲ್ಮಾಣಕರವಾದುದು: 
"“ಸುಮಂಗಲ!ಪಾಠಾಂ. ೪) ಸಮಾಚೀನವಾದ ಶುಭ'' (ನಾನಾರ. ೧೦೦ ಟೀಕು. ಸುಮಂಗಳ ; 
ಶ್ರೀಗುರೂಕ್ತ ಸದಾ ಸುಮಂಗಳ ಯೋಗಯೋಗದಲಿ ಅಗಮಾರ್ಥದೊಳಗೆ ಮಾಡುವ 
ಯಾಗಯಾಗದಲಿ (ಪುರಂದ. ೧-೧೩೬-೨). ([ಸಂ.) 

ಸುಮಂಗಲಿ (ನಾ). ೧. ಅದೃಷ್ಟವಂತೆ; ಭಾಗ್ಮಶಾಲಿನಿ. ೨. ಮುತ್ತೈದೆ; 
ಸೌಭಾಗ್ಯವತಿ: ಮಹಾಸತಿ ಚಂದಲೆ . . . ಸುಮಂಗಲಿಯ ಅಲಂಕಾರಗಳಲ್ಲಿ 
ಚಿತಾಗ್ನಿಗೆ ಬಲವಂದು ಅದರಲ್ಲಿ ದುಮುಕಿ ಮಹಾಸತಿಯಾದಳು (ಶಾಂತಲಾ. ೧೬). 
೩. [ಛಂದ] ವರ್ಣಛಂದಸ್ಸಿನಲ್ಲಿ ಪ್ರಸಿದ್ಧವಾದ ಇಪ್ಪತ್ತಾರು ಛಂದಸ್ಸು 
ಗಳಲ್ಲಿ, ಹದಿನೇಳು ಅಕ್ಷರಗಳುಳ್ಳ ಅತ್ಮಷ್ಟಿಯೆಂಬ ಛಂದಸ್ಸಿನ ಒಂದು 
ವೃತ್ತ: ೧೭ನೆಯ ಅತ್ಮಷ್ಟಿಯಲ್ಲಿ ನಜಭಜಜಂಲಗಂ ಬರೆ ಸುಮಂಗಲಿ 
ಯೆಂಬರದಂ (ಕೈಪಿಡಿ. 6೫). ಸಂ. ಸುಮಂಗಲೀ। 

ಸುಮಂಗಲೆ (ನಾ). ಎ ಸುಮಂಗಲಿ ೨: ಪೂರ್ಣಕುಂಭ ಕಂಚು ಕನ್ನಡಿ ಕಲಶಗಳನ್ನು 
ಹೊತ್ತ ಸುಮಂಗಲೆಯರೂ ಬ್ರಾಹ್ಮಣರೂ . . . ಕಲ್ಕಾಣಮಂಟಪಕ್ಕೆ ಬಿಜಯ 
ಮಾಡಿಸಿದರು (ಶಾಂಶಲಾ. ೧೦೨). [ಸಂ.) 

ಸುಮಂಗಳ "ಸುಮಂಗಲ' ನೋ. 

ಸುಮತ (ನಾ). ೧. ಗೆಳೆತನ; ಸ್ನೇಹ. ೨. ಒಳ್ಳೆಯ ಮನಸ್ಸು: ಗುರು 
ಸುಮತ ಸತ್ಪ್ವಾಣವಂ . . . ನೋಡಿ (ಬಸಪ. ೩೯-೫೩). ೩. ಒಳ್ಳೆಯ ತತ್ವ ,-- 
ಸಿದ್ದಾಂತ: ಸುಮತಂ ಕುಮತಂ ವರತತ್ವಮತತ್ವಂ ಧರ್ಮಮುಂ ಕುಧರ್ಮಮೆನಿಪ್ಪೀ 
ಭ್ರಮೆಯಿಂ ಜೀವನೊಳುದಯಿಸಿ ಸಮಸ್ತಯೋನಿಯೊಳೆ ಬರಿಸುವುದು ಮಿಥ್ಕಾತ್ವಂ 
(ಶಾಂತೀಶ್ವ. ೧೩-೫೮). [ಸಂ.) 

ಸುಮತಿ (ನಾ). ೧. ಒಳ್ಳೆಯ ಮನಸ್ಸು ,- ಬುದ್ದಿ: ಧೃತಿಬಿಡದೆ ರತಿಗೆಡದೆ 
ಭಕ್ತಿಸ್ಥಿತಿ ಮಚೆಯದೆ ಸುಮತಿ ದೊರೆಯದು (ಬಸಪು ೩೮-೩೧); ಮದನನ ಹಿಳುಕು 
ಸುಮತಿಯ ಸೀಳೆ ಬಳಿಕಿಂತೆಂದನವ ನಗುತ (ಕುವ್ಕಾವಿ. ೨-೪೧). ೨. ಒಳ್ಳೆಯ ಮನಸ್ಸನ್ನು 
ಹೊಂದಿರುವವನು; ಸುಚಿತ್ತ: ಇದಕೆ ನೀವರ್ಥವಂ ವಿಸ್ತರಿಸಿದಡೆ ಸಾಕು ಸುಮತಿ 
ಗಳು (ಬಸಪು. ೫೫-೩೯); ಭಕ್ತಿಬಲದಿಂದಧಿಕಮಿಲ್ಲೆಲೆ ಸುಮತಿ ಕೇಳೆಂದ (ಗಗತಾ. ೧೦-೧೬). 
೩. ಜ್ಞಾನಿ; ಬುದ್ಧಿವಂತ: ಸುಮತಿಗತಿಸುಮತಿ ಪುನರುಕ್ತಮೆನ್ನದರೆಸುಮತಿಯೆನಿಪ 
ದೃಢರಥನುಮನಾ ಸುಮತಿಯೊಡನೆರಪಿದಂ ಗುರು ಸುಮತಿಯ ಮತಿ ದೃಢರಥಂಗ 
ಮಿರ್ಮಡಿಸುವಿನಂ (ಶಾಂತಿಪು ೯-೪೪). ೪. [ಜೈನ] ಇಪ್ಪತ್ತುನಾಲ್ಕು ತೀರ್ಥಂಕರರಲ್ಲಿ 
ಐದನೆಯವನು: ಸುಮತಿ . . . ವರ್ಧಮಾನರೆಂಬಿಪ್ಪತ್ತುನಾಲ್ಕು ತೀರ್ಥಕರರ್‌ 
(ಚಾವೂಪು ೪೦೨). 1ಸಂ.1 

ಸುಮಧುರ (ಗು). ಬಹಳ ಇಂಪಾದ, - ಇನಿದಾದ: ಶಾಸ್ತ್ರಿಗಳು... ಕೋಕಿಲೆಯ 
ಕಂಠಸ್ವರವನ್ನು ಹೋಲುವ ನಯವಾದ ಸುಮಧುರ ನವಿರುನಾದಗಳನ್ನೂ ಹೊರ 
ಹೊಮ್ಮಿಸುತ್ತಿದ್ದರು (ಸಂಗೀತ. ೭೮). (ಸಂ. 

ಸುಮನ (ನಾ). ೧. ಚೆಲುವು; ಅಂದ. ೨. ಒಳ್ಳೆಯ ಮನಸ್ಸು. ೩. ಒಳ್ಳೆಯ 
ಮನಸ್ಸಿನವನು. ಇ. 
ಬಿಡದಾರಾಧಿಸುತ್ತಿರ್ದಪರ್‌ (ಚಂದ್ರಪು ೧೩-೧೦೨). ೫. ಹೂವು; ಪುಷ್ಪ: ತಿಳಕಂ 
ವರವನಲಕ್ಷ್ಮೀತಿಳಕಂ ದತ್ತಪ್ರಿಯಾ ಸಮನ್ವಿತಜನಸತ್ಪುಳಕಂ ಸುಮನಃಕಳಮಂಜುಳಕಂ 
ತಾನಾದುದತನುಕೀರ್ತುಜ್ಜ್ವಳಕಂ (ವರ್ಧಪು. ೨-೮): ಶ್ರೀಮದ್ಪ್ರಷಹ್ಮಾಚ್ಮುತೇಂದ್ರಾಸುರ 


೮೬೧೧ 


ಆ 


25 


ಸುಮನಸ್ವಿ 


ಗುರು ಸುಮನೋಮೌಳಿ ವಿನ್ಮಸ್ತಪಾದಂ (ಬಸರ. ೧-೧). ೨ , ೫: ವಿಬುಧಸೇವ್ಮದಿ 
ವಿಸ್ತೃತಚ್ಛಾಯನಸ್ಪಳಿತೌದಾರ್ಕ ವಿಳಾಸಭಾಸಿ ಸುಮನಸ್ಪಂಪೂರ್ಣನುದ್ಮದ್ಯಶಃಫಳದಿಂ 
ರೇಚಣದಂಡನಾಥನೆಸೆದಂ ಲೋಕ್ಕೆಕ ಕಲ್ಪದ್ರುಮಂ (ಎಕ. ೪॥, ಶಿಕಾರಿ. ೧೯೭; 1181). 
೪, ೫: ಶ್ರೀಮಜ್ಜನಲಲಿತಂ ಸುಮನೋಮಾಳಾರಂಮ್ಮಮುದ್ಭವಸ್ತುಬ್ರಜ ಶೋಭಾಮಂಡನ 
ವೆಣೆಯೆನಿಪುದು ಭೂಮಹಿಳೆಯ ಕುಂತಳಕ್ಕೆ ಕುಂತಳದೇಶ೦ (ಎಇ. ೩೪, ೩೪-ರ; 1189). 
೬. ಪಂಡಿತ; ವಿದ್ವಾಂಸ. ೪, ೫, ೬: ಆ ವನಂ. . . ಸುತ್ರಾಮನಂತೆ ಸುಜನನಂತೆ 
ಸುಮನೋಮನೋಜ್ಞಮುಂ (ರಾಜಶೇ. ೨-೭೮ ಮ. ೭. ಆನಂದಪಡುವವನು. 
೪,೫,೭: ಪರುಷತರಸ್ಪನೋನ್ಮುಖರನಂ ಖರನಂ ಖರನಂ ಮುರಾರಿ ಸಂಹರಿಸೆ 
ಜಯಪ್ರಮೋದಸುಮನರ್‌ ಸುಮನರ್‌ ಸುಮನಸ್ಸುವೃಷ್ಟಿಯಂ ಸುರಿಯೆ (ಜಗವ. ೪-೪೨). 
ಆ. ಒಂದು ನರಕದ ಹೆಸರು: ನಿರುಚ್ಛ್ವಾಸ ಸುದೀರ್ಫ ಕೂಟಶಾಲ್ಮಲಿ ಅರಿಷ್ಟ 
ಸುಮನವೆಂಬೈದು ಮಂತ್ರಿನರಕಂಗಳೊಡನೆ ಭಯೋತ್ಕಟವೆಂಬರಸುನರಕವಿಹುದು 
(ವಿವೇಕ ೧೮೦). ೯. ಗೋಧಿ. ೧೦. ಸಂಪತ್ತು; ಐಶ್ವರ್ಯ. ೧೧. ಗಾಳಿ; 
ವಾತ: ""ದೇವವ್ರಾತಲತಾಂತವಾತ ಕಮನೀಯ್ಮಸ್ವಾಂತಮ್ಮೆಶ್ವರ್ಯಮೆಂಬೀ ವಾಕ್ಕಂ 
ಸುಮನಾಭಿಧಾನಂ'' (ನಾನಾರ. ೬೯). ([]ಸಂ.) 

ಸುಮನಶ್ಯರ (ನಾ). ಹೂವನ್ನೇ ಬಾಣವನ್ನಾಗಿ ಉಳ್ಳವನು; ಮನ್ಮಥ: 
ಸುಮನಶ್ಯರಂ ನಿರೀಕ್ಷಿಸಲಮಲಪ್ರಭೆ ತುಳ್ಳುವಂತೆ ರತಿ ಬೆಳಗಲ್ವಿಭ್ರಮವಾಂತ 
ಮುಕುರದಂತಿರೆ ರಮಣಿಯ ನುಣ್ಣಲ್ಲವೆಸೆದುದು (ಉದ್ಬಟ. ೬-೧೦೩). [ಸಂ.) 

ಸುಮನಶೈೆಳ (ನಾ). ದೇವತೆಗಳ ಬೆಟ್ಟ ,--ಮೇರು: ಸುಮನಶೈಳವನಾ 
ಜಿನಾಭಿಷವಣ ಕ್ಷೀರಾಂಬು ಧಾರಾಳಿಯಿಂದೆ ಮುಟುಂಕಾಡಿಸಿದಂದದಿಂ (ಶಾಂತೀಶ್ವ. 
೧೪-೧೭೫). ಸರ. ಸುಮನಶೈಲ] 

ಸುಮನಶೈೇಖರ (ನಾ). ೧. ಹೂವನ್ನು ಮುಡಿದುಕೊಳ್ಳುವುದು: ರಾಮಂಗೆ 
ವೈದೇಹಿ ನೀರೇಜನಿಸರ್ಗಾಮೋದ ಗಂಧೋದಕಸವನಮನಿತ್ತಬ್ಕಟ್‌ಂ ಬಾಹುಮೂಲಂ 
ಸ್ತನಮೂಲಂ ನಾಭಿಮೂಲಂ ತ್ರಿಗುಣಿಸೆ ಸುಮನಶ್ಯೇಖರಂ ಮಾಡಿ. . . ಸೌಂದರ್ಯಮಂ 
ಸೂಲ್‌ಗೊಂಡಳ್‌ (ಪಂರಾಮ. ೫-೯೬). ೨. ಹೂವನ್ನು ಮುಡಿದುಕೊಂಡವನು: 
ಸುಜಾತ ಪಾರಿಜಾತ ಸುಮನಶೈೇಖರಂ . . . ಮೌಕ್ತಿಕಪದಬಂಧಂ ಆ ದೇವಂ 
ಶ್ರೀದೇವನಾಮಮಂ ತಾಳ್ದಿ (ಶಾಂತಿಪು. ೭-೧೩ ವ). [ಸಂ.) 

ಸುಮನಸ (ನಾ). ೧. ಒಳ್ಳೆಯ ಮನಸ್ಸು: ಆರಡಿಯೆಂದು ಮುಟ್ಟದೆ ಚಂಪಕಗಳು 
ಸುಮನಸದಿ ಕೂಡಿಹವು (ಗೊಮ್ಮಚ. ೨-೪೦). ೨. ಒಳ್ಳೆಯ ಮನಸ್ಸಿನವನು : ರಾಮಪ್ಪ 
ಭಾವದಿಂದಭಿರಾಮರೂಪರು . . . ಸಭ್ಮರು ಸುಮನಸರವರು (ಇಂಚಾಪ. 
೩೧-೪೧). ೩. ದೇವತೆ; ಸುರ: ""ಎಬುಧರು ಸುಮನಸರು ಲೇಖರೆನಲು ವಿಬುಧರ್ಗೆ 
ನಾಮಂ'' (ಮಂಗರಾ. ೩-೮); ಕರುಳುಮಾಲೆಯನಾಂತು ಕುಣಿವುತಿರ್ದವು ಭೂತ 
ಸುರಿಯಲರಳ ಸುಮನಸರು (ಜೀವಂಸಾಂ.. ೫-೬೬); ಬೊಬ್ಬೆಯಾದುದು ಬಳಿಕ 
ಸುಮನಸರೊಬ್ಬುಳಿಯ ಚೂಣಿಯಲಿ (ತೂರರಾ. ೧-೧-೯). ೪. ಹೂವು; ಪುಷ್ಪ: 
""ಪ್ರಸವಂ ಪ್ರಸೂನಕಂ ಸುಮನಸಂ ಪುಷ್ಪಮೆನೆ ಕುಸುಮಂ'' (ಮಂಗರಾ. ೩೨-೫); ಹಗೆ 
ತಣಿಯಲೆಂಬಂತೆ ಮನಸು ಸುಮನಸವಾಯ್ತು ಪರಿಕಾಂತವಾಯ್ತು (ಅಮತಂ. ೨೦-೯). 
೫. ಗಾಳಿ; ವಾಯು. ೬. ಸಂಪತ್ತು; ಐಶ್ವರ್ಯ. ""ಕುಸುಮಂ ನಿರ್ಮಲಮನ ದಲ್‌ 
ಸ್ವಶನಂ ಸಿರಿ ಸುರರು ಪಂಚ ಸುಮನಸಮೆನಿಕುಂ'' (ನಾನಾಕಂ. ೯). [ಸಂ.] 

ಸುಮನಸಾರ (ನಾ). ಹೂವಿನ ರಸ; ಬಂಡು; ಮಧು: ಸುರಪ ಸುರಿದನು 
ಸುಮನೆಸಾರವ (ಕೌಶಿರಾ. ೨೭-೬೦). ([ಸಂ.]- 


40| ಸುಮನಸಾವನಿ (ನಾ). ದೇವತೆಗಳ ಲೋಕ; ಸ್ವರ್ಗ: ವಿಮಲ ಸುಗತಿಯಿಂದ 


ದೇವತೆ: ಸುಮನರ್‌ ಗರ್ಭಾವತಾರಂ ಮೊದಲೆನೆ | 


465 


ಮಂದಾಕಿನಿಯೆನಿಸಿ ಸುಮನಸಾವನಿಯಲಿ ಮೆರೆದೆ ಸುರನದಿಯೆ (ಎದಾಕೃ. ೮೮-೧). 
[ಸಂ.1 
ಸುಮನಸ್ವಿ (ನಾ). ಒಳ್ಳೆಯ ಮನಸ್ಸಿನವನು; ಸೆಹೃದಯ: ಹರಿಣಧರಂ 
ಸೊಗಯಿಸಿದಂತಿರೆ ಕುಸುಮಿತ ಚೂತವಿತತಿ ಸೊಗಯಿಸಿತೆನಸುಂ ಸುರಭಿ ಸುಮನಸ್ಟಿ 
ದೋಷಾಕರವಎಲಸಿತಮಪ್ಪೊಡಿಂತು ಯುಕ್ತಾಯುಕ್ತ೦ (ಕವಿರಾ. ೩-೩೩). 
(ಸಂ. ಸುಮನಸ್ವಿನ್‌] 


ಸುಮನಸ್ಸಿಂಧು 


ಸುಮನಸ್ಸಿಂಧು (ನಾ). ದೇವಲೋಕದ ನದಿ; ದೇವಗಂಗೆ: ಸುಮನಸ್ಸಿಂಧುವ 
ರೂಪದಿಂ ಮಟ್‌ಯ ಪಾಂಗಿಂದಿನ್ನುವೆಟ್ರರ್ಪುದಂದು ಮಹಾವಾಲದ ಪೊಯ್ಲೊಳು 
ಚ್ಚಲಿಸಿದಾಗ ಮುನ್ನೀರ ನೀರ್‌ (ಜಗಎ. ೧-೫). ([ಸಂ.] 

ಸುಮನಸ್ಸು (ನಾ). ೧. ಒಳ್ಳೆಯ ಮನಸ್ಸು; ನಿರ್ಮಲಚಿತ್ತ. ೨. ತೃಪ್ತಗೊಂಡ 
ಮನಸ್ಸು. ೩. ಸಂತೋಷ; ಆನಂದ. ೪. ದೇವತೆ; ಸುರ: ““ಆದಿತ್ಮಃ , ತ್ರಿದಶೆಃ , 
ಸುರಃ, ಸುಮ(ನಾಃ)ನಸ್‌ . . . ದೈವತಂ - ಈ ೨೧ ದೇವರ್ಕಳ ಪೆಸರ್‌'' 
(ಹಲಾಯು. ೨-೪). ೫. ಹೂವು; ಪುಷ್ಪ: ""ಪುಷ್ಪಂ, ಪ್ರಸವಃ, ಕುಸುಮಂ, ಪ್ರಸೂನಕಂ, 
ಸುಮನಸ್‌-ಈ ೫ ಪೂವಿನ ಪೆಸರ್‌'' (ಹಲಾಯು. ೩೧-೩೨). ಓ. ಪಂಡಿತ; 
ವಿದ್ವಾಂಸ. ೭. ವೇದಗಳನ್ನು ಕಲಿಯುತ್ತಿರುವ ವಿದ್ಯಾರ್ಥಿ. ಆ. ಒಂದು 
ಬಗೆಯ ಮಲ್ಲಿಗೆ. (ಸಂ. ಸುಮನಸ್‌। | 

ಸುಮನಸ್ಸಿತಿ (ನಾ). ೧. ದೇವತೆಗಳ ಆಯುಷ್ಯ. ೨. ಹೂವಿನ ಆಯುಷ್ಯ. 
೧, ೨: ಸುಮನಸ್ಸಿತ್ಮನುಗಮದೊಳ್‌ ದ್ರುಮದಿಂದೆ ನೆಲಕ್ಕೆ ಬೀಟ್ಟವೋಲಾಯು 
ರ್ವ್ಯತ್ತಮದೊಳ್‌ ನಾಕಾನೋಕಹದೆ ಮಹೀಭಾಗಕ್ಕೆ ವಂದನಂದಾ ಸುಮನಂ 
(ಚಂದ್ರಪು. ೯-೬೧). [ಸಂ.) 

ಸುಮನೆ (ನಾ). ೧. ಒಳ್ಳೆಯ ಮನಸ್ಸುಳ್ಳವಳು: ಸುಮನೆಯ ಸುಖ 
ದೊಳಗೆ ಲಯವಹರೆಲ್ಲರು ಆ ಸುಮನನ ಭಾವವ ವಿಘಟಿಸುವ ಪರಿಯಿನ್ನಾವುದು 
(ಕೋಲಶಾಂ. ೧೬-೨); "" ಜಗನ್ಮೊೋಹಿಯಪ್ಪ ಮಾಯೆ'' (ಕೋಲಶಾಂ. ಟೀಕು). 
ವಿ. ಅತುತ್ತಮ ಜಾತಿಯ ಮಲ್ಲಿಗೆ. (ಸಂ. ಸುಮನಾ) 

ಸುಮನೋಗಣ (ನಾ). ೧. ದೇವತೆಗಳ ಗುಂಪು. ೨. ವಿದ್ವಾಂಸರ ಸಮೂಹ. 
೧, ೨: ಭ್ರಮರಹಿತಾಮೋದ ಸುಮನೋಗಣ ಹೃದ್ಯಮ ವಿಕಲ ಸ್ವಸ್ಥಮುರಗ್ರಮನೋಜ್ಞ 
ಫಲದಮಖಿಲಾಗಮವಿನುತಂ ನೀತಿಸುರಮಹೀರುಹಮರಸಾ (ರಾಜಶೇ ೧೩-೧೬). [ಸಂ.) 

ಸುಮನೋಗಣಿಕೆ (ನಾ).ದೇವತೆಗಳ ವೇಶೈ; ಅಪ್ಪರೆ: ರಂಭೆ ಕೇಳ್‌ ಸುಮನೋ 
ಗಣಿಕೆಯರೊಳತಿವಿರಾಜಿತ ಕೀರ್ತಿಯುತೆ (ಬಸಪು. ೪೧-೧೪). (ಸಂ. ಸುಮನೋಗಣಿಕಾ] 

ಸುಮನೋಗೋಪ (ನಾ). ೧. ಒಳ್ಳೆಯ ಮನಸ್ಸಿನ ಗೋಪಾಲ. ೨. ಒಂದು 
ಬಗೆಯ ಹುಳು; ಇಂದ್ರಗೋಪ. ೧, ೨: ಸುಮನೋಗೋಪ ಸಮಾವೃತಂ 
ಜಲಧರಶ್ಕಾಮಂ . .. ಗೋಪಾಲಲೀಲಾಸ್ಪದ೦ (ಜಗವ. ೪-೩೬). ([ಸಂ.] 

ಸುಮನೋಜಾತ (ನಾ). ದೇವತೆಯ ಮಗ: ಕುಬೇರ ಕಿನ್ನರ ಮಾತೃಗಣ ಕರ್ಣನಲಿ 
ಸುಮನೋಜಾತ ಚಿತ್ರರಥಾದಿ ಗಂಧರ್ವರು ವಿಪಕ್ಷದಲಿ (ಕುವ್ಮಾಕ. ೨೨-೮). !ಸಂ.] 

ಸುಮನೋಜ್ಞ (ನಾ). ಸೌಮ್ಮವಾದುದು; ಪ್ರಶಾಂತತೆ: ""ಕಮನಂ ಶುಭಂ 

-«ಪೇಶಲಂ ಶೋಭನಂ ಮಂಜು : ಸುಮನೋಜ್ಞಂ . . . ಪ್ರವೇಕಮೆನೆ ಸೌಮ್ಯಕ್ಕೆ 
ನಾಮಮಕ್ಕುಂ'' (ಮಂಗರಾ. ೧೨೬-೨). [ಸಂ.] 

ಸುಮನೋದಾಮ (ನಾ). ಹೂವಿನ ಹಾರ; ಪುಷ್ಪಮಾಲೆ: ಜಳಗಂಧಾಕ್ಷತ 

’ ಪಾರಿಜಾತ ಸುಮನೋದಾಮಂಗಳಿಂ ರಾಮಕೇವಳಿಯಂ ಪೂಜಿಸಿ ಭಕ್ತಿಯಿಂದೆಲಗಿ 
(ಪಂರಾಮ. ೧೬-೭೫); ತಳೆದ ಸುಮನೋದಾಮಂ ನೀರೋಡಿ ಬಾಡಿದುದಾಗಳಾಗುಳಿಯ 
-ನೊಳಕೆಯ್ದತ್ತು (ಚಂದ್ರಪು. ೪-೭೬). (ಸೆಂ. ಸುಮನೋದಾಮನ್‌] 

ಸುಮನೋಧರ್ಮ (ನಾ). ೧. ಒಳ್ಳೆಯ ಸ್ವಭಾವ: ಸುಮನೋಧರ್ಮಗುಣಂ 
ಗಳೊಳಮರ್ದಮುರ್ದಂ ಕಲಿವ ನೇಮಿಚಂದ್ರನ ಬಾಣಂ ಬ್ರಮುರಹಿತಂ 
ಮೃದುಹೃದಯಂಗಮಮೆನಿಪುದಿದಾವ ಕೌತುಕಂ ಬುಧಜನದಾ (ಪಾರ್ಶ್ಶಪು. ೧-೬೮). 
೨. ಪುಷ್ಪಧನುಸ್ಸು. ೩. ವಿದ್ವದ್ಧರ್ಮ. ೨, ೩: ಸುಮನೋಧರ್ಮಯುತಂ 
ಸದಾಳಿಗುಣಯುಕ್ತಂ ಕಾವನೇಂ ಕಾಯ್ವುದಂದಮೆ ಬೆಂಗೊಟ್ಟ ವಿಯೋಗಿವೃಂದಕೆ 
(ವೃಷವಿ. ೪-೫೬). [ಸಂ.] 

ಸುಮನೋನಿವೇಶ (ನಾ). ೧. ಉತ್ತಮಹೂವುಗಳಿಗೆ ಆಶ್ರಯವಾದುದು. 
೨. ಒಳ್ಳೆಯ ಮನಸ್ಸಿಗೆ ನೆಲೆಯಾದುದು. ೧ , ೨ :ಆ ವನಂ. .. ನಿರಂತರ ಸುಮನೋ 
ನಿವೇಶಮಾಗಿಯುಂ ಚೇತನತ್ತಾಭ್ಕುಪೇತಮಲ್ರು (ಚಂದ್ರಪು ಇ -೪೦ ವ). [ಸಂ.] 

ಸುಮನೋನುರಾಗ (ನಾ). ೧. ಒಳ್ಳೆಯ ಪ್ರೀತಿ; ಉತ್ತಮವಾದ ಅನುರಾಗ. 
೨. ಹೂವಿನ ಬಣ್ಣ; ಪುಷ್ಪವರ್ಣ: ಸುಮನಿಸಿದ ಚಂದ್ರಿಕೆಯ ಸೊಗಸುವೆಳ 


೮೬೧೨ 


ಸುಮನೋಲೋಕ 


ಮಾದಳದ ಸುಮನೋನುರಾಗದಿಂ ಪಲವು ಬಣ್ಣಂಗಳಂ ತೆಗೆದುಟ್ಟು ರಂಜಿಸಿದರು 
(ದೈಮಿಭಾ. ೩೦-೧೬). [ಸಂ] i 

ಸುಮನೋಬಾಣ (ನಾ). ೧. ಹೂವನ್ನೇ ಬಾಣವಾಗಿ ಉಳ್ಳವನು; ಮನ್ಮಥ: 
ಸುಮನೋಬಾಣ ಜಯಪ್ರದಾಯಕತಮಂ ನಿನ್ನೀ ತ್ರಿಲೋಕಾಬಿರಾಮಮೆನಿಪ್ಪಾಕೃತಿ 
(ಕಾದಂಉ. ೫೫೨); ಉಚಿತಕ್ರಮುಮಂ ಕಾಮುಕರಲ್‌ವರೆ ಸುಮನೋಬಾಣಂಗೆ 
ತಕ್ಕುಗಿಡದವರುಂಟೆ (ಪಂರಾಮಾ. ೧೧-೮೨). ೨. ಒಬ್ಬ ಕವಿಯ ಹೆಸರು: ಕವಿ 
ಸುಮನೋಬಾಣನ ಯಾದವ ಕಟಕಾಚಾರ್ಯನೆಸೆವ ದೌಹಿತ್ರನೆ ನಾಂ ಕವಿ ಕೇಶವನೆಂ 
(ಶಮದ. ೨ ಪೀಠಿಕೆ). [ಸಂ.) 

ಸುಮನೋಬಾಣಕ್ರೀಡೆ (ನಾ). ಮನ್ಮಥಕ್ರೀಡೆ: ಸುಮನೋಬಾಣಕ್ರೀಡೆಗೆ 
ಸುಮನೋಮಿಢುನಂಗಳೆಳಸಿ ರಮಿಯಿಪ ನಾನಾ ಸುಮನೋಲತಾಗೃಹಂಗಳ 
ಸುಮವನಶ್ಯಯ್ಕೆಗಳಿನೊಪ್ಪುಗುಂ ಸೌಮನಸಂ (ಮಲ್ಲಿಪು. ೧೨-೮೬). 

(ಸಂ. ಸುಮನೋಬಾಣಕ್ರೀಡಾ) 

ಸುಮನೋಮಂಜರಿ (ನಾ). ಹೂವಿನ ಗೊಂಚಲು; ಪುಷ್ಪಗುಚ್ಛ: ನವಸೌರಭಮಂ 
ರಂಜಿಸಿ ತೋಡುವ ಸುಮನೋಮಂಜರಿಯಿಂ (ಕಾದಂಪೂ. ೭೪೨); ಚಮರರುಹಗ್ರಾಹಿಣಿಯರ್‌ 
ಸುಮನೋಮಂಜರಿಯ ಭಾರದಿಂ ಬಳ್ಳುವ ಜಂಗಮಲತೆಗಳೆನೆ . . . ಬೆಡಂಗಂ ಪಡೆದರ್‌ 
(ಮಲ್ಲಪು. ೩-೧೦೦). [ಸಂ. ಸುಮನೋಮಂಜರೀ। 

ಸುಮನೋಮಣಿ (ನಾ). ದೇವತೆಗಳ ಮಣಿ; ಚಿಂತಾಮಣಿ: ಸುಮನೋಮಣಿ 
ಸನ್ಮಣಿಹಾರದಲ್ಲಿ ಬನ್ಹೋರಣಮಾಗಿ ನಿನ್ನ ಪರಿವನ್ಹಿಜನಕ್ಕೆನಿಪೊನ್ಹುದಾನ ಗಮ್ಫೀ 
_ರತೆಯಾದುದೇಂ ಪೊಗಳ್ಳಿ ನಾಂ (ಎಕ. ೪೫, ಸೊರಬ. ೨೬೧-೨೭; 1408). [ಸಂ.1 

ಸುಮನೋಮಾರ್ಗಣ (ನಾ). ಎ ಸುಮನೋಬಾಣ ೧: ಸುಮನೋಮಾರ್ಗಣನಿಲ್ಲಿ 
ನಿರ್ಮಿಸಿದ ಭೃಂಗೀಜ್ಮಾಲಸತ್ಪುಷ್ಪಚಾಪಮಿದೆಂಬಂತುಲ್‌ ನಾಳ್ತೆ ಸತ್ಕುಸುಮಮಲ್ಲೀವಲ್ಲಿ 
ಪರ್ಬಿರ್ಪ ವಿಭ್ರಮದಿಂದಾಮ್ರಮಹೀರುಹಂ . . . ಆಂತಿರ್ದುದು ತಾಂ ಲತಾವೃತಕ 
ಮೆಂಬಾಲಿಂಗನಪ್ರೌಢಿಯಂ (ಶಾಂತೀಶ್ವ. ೧೦-೧೦೫). [ಸಂ.) 

ಸುಮನೋಮಾಲೆ, ಸುಮನೋಮಾಳೆ (ನಾ). ಸುಮನೋದಾಮ: 
ಸುಮನೋಮಾಲೆಯುಮೊರ್ಮೆಯುಂ ಹಿಮದೊಳೇಂ ಬಾಡಿರ್ದಗಲ್ಲಿರ್ಕುಮಗ್ರಿಮ 
ಭೂಪಾಲಶಿರೋಗ್ರಮಂ (ಶಾಂತಿಪು. ೯-೧೫೧). ಸುಮನೋಮಾಳಿ : ಕಲಶಂ ಜಾಗಂ 
ಧ್ವಜಂ ಕನ್ನಡಿ ಗುಡಿ ಸುಮನೋಮಾಳೆ (ಸುಕುಮು. ೫-೬೧). (ಸಂ. ಸುಮನೋಮಾಲಾ। 

ಸುಮನೋಮಾಳೆ "ಸುಮನೋಮಾಲೆ' ನೋ. 

ಸುಮುನೋಮಿಡುನೆ (ನಾ). ದೇವದಂಪತಿಗಳು; ಸುರದಂಪತಿಗಳು: 
ಸುಮನೋಬಾಣಕ್ರೀಡೆಗೆ ಸುಮನೋಮಿಥುನಂಗಳೆಳಸಿ ರಮಿಯಿಪ ನಾನಾ ಸುಮನೋ 
ಲತಾ ಗೃಹಂಗಳ ಸುಮನಶ್ಮಯ್ಕೆಗಳಿನೊಪ್ಪುಗುಂ ಸೌಮನಸಂ (ಮಲ್ಲಿಪು ೧೨-೬೬). [ಸಂ.) 

ಸುಮನೋಮೂರ್ತಿ (ನಾ). ದೇವತೆಗಳ ಮೂರ್ತಿ, ಆಕಾರ: ಸುಮನೋ 
' ಮೂರ್ತಿಗಳಪ್ರತರ್ಕಾಮಹಿಮರ್‌ ತೇಜಸ್ವಿಗಳ್‌ ದಿವ್ಯಕಾಂತಿಮಯರ್‌ ನೋಡೆ . . . 
ತನ್ಪಂಗಿ ಕಂಡಳ್ಳಿದಳ್‌ (ನಳಚಂ. ೩೯೫). [ಸಂ.] 

ಸುಮನೋರತ (ನಾ). ೧. ಹೂವುಗಳಲ್ಲಿ ಇಷ್ಟವುಳ್ಳವನು. ೨. ದೇವರಲ್ಲಿ 
ಭಕ್ತಿಯುಳ್ಳವನು. ೧, ೨: ಎಲ್ಲರುಂ ಸುಮನೋರತರ್‌ ಮಧುವ್ರತರ್‌ 
(ಜೈಮಿಭಾ. ೨-೧೦).' 1ಸಂ.] 

ಸುಮನೋರಾಜ (ನಾ). ೧. ದೇವತೆಗಳ ಒಡೆಯ; ಸುರರಾಜ. 
೨. ಪಂಡಿತಜನರಿಗೆ ಒಡೆಯನಾದವನು: ಯಶಶ್ಛ್ರೀಸಮಾಜಂ ನೈಜೋನ್ಮಂತ್ರಾಬ್ಜಿ 
ರಾಜಂ ಸುವಿಭವಸುಮನೋರಾಜನೀ ರೇಚಿರಾಜ೦ (ಎಇ. ೫೬೪, ೨೮೧-೩೫; 1181; 
ಶಾಪಮಂ. ೧೪ ನೋ).  [ಸಂ. ಸುಮನೋರಾಜನ್‌। 

ಸುಮನೋಲಲನೆ (ನಾ). ದೇವತಾಸ್ತ್ರೀ; ಅಪ್ಸರೆ: ನಾಕವನೈದಿ ಸುಮನೋಲಲನೆ 
ಯರ ಕುಂತಳಕೆ ಹಾಯ್ದುದು ಬಲದ ಪದಹತಧೂಳಿ ಗೆಲಿದುದು ವಾಜಪೇಯಿಗಳ 
(ಕುವ್ಮಾಭೀ ೪-೬). (ಸೆಂ. ಸುಮನೋಲಲನಾ] 

ಸುಮನೋಲೋಕ (ನಾ). ದೇವಲೋಕ; ಸ್ವರ್ಗ: ಸುಮನೋಲೋಕ ಸ್ವವಿಬುಧ 
ಸಮಾಖಪ್ಯೆಗಂ ನಾಡೆ ಮಾಡಿದಂ ಸಾರ್ಥತೆಯಂ (ಚಂದ್ರಪು ೯-೫೬). [ಸಂ.] 


ಸುಮನೋವನ 


ಸುಮನೋವನ (ನಾ). ಇಂದ್ರನ ಉದ್ಕಾನ; ನಂದನವನ: ಶರತ್ಸಮಯದಂತೆ 
ಸುಮನೋವನಾಭಿರಾಮಮುಂ . . . ಎಂಬ ಮಹನೀಯಮಹಿಮೆಯಂ ತಳೆದು 
(ಪುಷ್ಪಪು. ೯-೩೦ ವ). [ಸಂ.1 

ಸುಮನೋವರ್ಷ (ನಾ). ಹೂವಿನ ಮಳೆ; ಪುಷ್ಪವೃಷ್ಟಿ: ಸಮನಿಸಿದತ್ತು 
ಜಯಶ್ರೀರಮಣಿಗೆ ಪರಿಣಯನಮಪ್ಪುದುಂ ಲಕ್ಷ್ಮಣನೊಳ್‌ ಸುಮನೋವರ್ಷಸಮನ್ವಿತಂ 

[ಸಂ.1 

ಸುಮನೋವಲ್ಲಭ (ನಾ). ಸುಮನೋರಾಜ ೧: ಸುಮನೋವಲ್ಲಭನಿವನೆಂದ 
ಮರಗಣಕ್ಕೆಲ್ಲಮಅಿಪುವಂತಾಕ್ಷಣದೊಳ್‌ ಸುಮನೋವರ್ಷಂ ಸುರಿದುದು ನಮೇರು 
ಮಂದಾರ ಪಾರಿಜಾತಪ್ರಭವಂ (ಪಾರ್ಶ್ವಪು. ೫-೮೮). (ಸಂ.1 

ಸುಮನೋವಾಸ (ನಾ). ೧. ಹೂವುಗಳಿಗೆ ಆಶ್ರಯಸ್ಥಾನವಾದುದು. 
೨. ಪಂಡಿತಜನಕ್ಕೆ ಆಶ್ರಯವಾಗಿರುವವನು. ೧, ೨ : ವನದಂತಿಂದ್ರನ ಲೋಕ 
ದಂತೆ ಸುಮನೋವಾಸಂ ಸುಧಾಧಾಮನಂತಿನನಂತುತ್ಕಮಲಾಶ್ರಯಂ (ರಾಜಶೇ. ೩-೧೦). 

(ಪಂ. 

ಸುಮನೋವಿಶಿಖ (ನಾ). ಸುಮನೋಬಾಣ ೧: ಸುಮನೋವಿಶಿಖ 
ವಿಜಯನಂ ಸುಮನದಿನರ್ಚಿಸುವ ಭಕ್ತಿ ಮೆಯ್ವೆರ್ಚಿ ಕರಂ ಸುಮನಸ್ಸಮಿಶಿಯನಾಯ 
ರ್ಸುಮನಸ್ಸತಿಯರ್ತದೀಯವಲ್ಲೀವನದೊಳ್‌ (ಶಾಂತೀಶ್ವ. ೧೬-೪೬). . [ಸಂ.] 

ಸುಮನೋಹರ (ನಾ). ೧. ಬಹಳ ಚೆಲುವಾದುದು; ಅತಿ ಮನೋಹರ 
ವಾದುದು: ಸುಮನೋಹರಮೆನಿಪ ಸನತ್ಕುಮಾರ ಮಾಹೇಂದ್ರಕಲ್ಪ ರುದ್ರಕಲ್ಪಂಗಳ್‌ 
ಸಂದಮರ ಪಟುಪಟಹನಿನದದಿನಮರೀಜನಗೀತವಾದ್ಮದಿಂ ಕರಮೆಸೆಗುಂ 
(ಸುಕುಮಾ. ೧೧-೬೨); ವಿಮಳ ತಚ್ಚಂದ್ರಕಾಂತದ ಶಿಲಾತಳದಲ್ಲಿ ಸುಮನೋಹರಾತಿಶಯ 
ವೈರಾಗ್ಕಪೀಠಿಕೆಯಿನಮಮ ಭದ್ರಾಸನದೆ ಕುಳ್ಳಿರ್ದ ವಿಲಸಿತಶ್ರೀಗುರು (ವೀಶೈಪು. 
೭-೬-೪೩). ೨. ದೇವತೆಗಳನ್ನು ಸಂಹರಿಸುವವನು; ರಾಕ್ಷಸ: ಸುಮನೋಹರಾ 
ಸ್ಪದಂ ಭೂಸ್ವರ್ಗ ಮಧ್ಮಮನುಪಮಮಪ್ಪೆಮಗೆ ಸಾಟಿಯೆಂತೆನುತೆ (ಚಿಬಪು. ೪೧-೨೨). 

೩. ಹೂವುಗಳನ್ನು ಕಟ್ಟುವವನು; ಮಾಲೆಗಾರ. ೧, ೨, ೩: ನಿರುತಂ 
ಕುಮುದಶೋಭಿ ನೈಯತ್ಮದಂತೆ ವಾನರಸೆನ್ನದಂತೆ ಕಮಲೋದರೋದ್ಭಾಸಿ 
ಭಾಸುರ ಶುಕ್ಲಪಕ್ಷದಂತಹಿತಲ್ಪದಂತೆ ಕವಿಸೇವಿತಂ ಗಗನದಂತೆ ಧರಣಿಪಾಲಯದಂತೆ 
ಸುಮನೋಹರಂ ನಿಶಾಚರವಂಶದಂತೆ ಮಾಲಾಕಾರಜನದಂತೆ . . . ತತ್ಸರಂ 
ಕಂಗೊಳಿಸಿತು (ಜೈಮಿಭಾ. ೧೫-೧೧). ೪. ಶಿವ; ಈಶ್ವರ: ಸೂರಿವಿನುತ ಸುಮನೋಹರನ 
(ಪಾತ,ಂ. ಮನೋಹರನ] ಪದವಾರಿಯಂ ಮುನ್ನೀಂಟೆ ದಿಬ್ಬಶರೀರಿಯಾದೆನು 
(ಬಸಪು. ೧೨-೪೭). (ಸಂ.1 

ಸುಮಬಾಣ (ನಾ). ಹೂವಿನ ಬಾಣ; ಪುಷ್ಪಚಾಪ: ಕುಸುಮಶರನೆಂದು 
ನಿನಗಾರ್‌ ಪೆಸರಿಟ್ಟರೊ ಕಾಣೆನಕಟ ಸುಮಬಾಣಮುಮಂ ಪೊಸತೆನೆ (ಶಾಕುಂತ. 
೩೨ ಅಡಿಪದ್ಮ). ಸಂ, 

ಸುಮಹತ್ವ (ನಾ). ಅತಿಮುಖ್ಯವಾದುದು; ಬಹಳ ಪ್ರಮುಖವಾದುದು: 
ಇದು ನಿಮಿತ್ತಂ ನಿಮ್ಮ ಸುಮಹತ್ವದ ಘನತೆಯಂನೆನೆದು ಕರುಣಾಹೃದಯದಿಂದೆಮ್ಮೆಲ್ಲರಂ 
ರಕ್ಷಿಸಲು (ಬಸವ ೩೮-೭೪). [ಂ.] 

ಸುಮಾನ. "ಸುಮ್ಮಾನ' ನೋ. 

ಸುಮಾನಗರಿ (ನಾ). (7): ಸಾಲ್ಲುಡಿ ಮಕರಟೆಕ್ಕೆ ಸತ್ತಿಗೆ. ಸೀಗುರಿ ಸೂರೆಪಾನ ಕುಂಚ 
ಚವುರಿ ಬೀಸಣಿಗೆ ಸುಮಾನಗರಿ ಡವಕೆ ಚೆಂಬಿನ ಚೀಲ . . . ಮುಂತಾದುವನ್ನು ಹಿಡಿದು 
(ಬೆಟ್ಟಅ. ೩೦-೮). [?) 

ಸುಮಾನಗಾತಿ 'ಸುಮ್ಮಾನಗಾತಿ' ನೋ. 

'ಸುಮಾನುಕೊಡು (ಕ್ರಿ). ಪುಷ್ಟಿಕೊಡು : ಆಟಗಾರರನ್ನು ಹೊಗಳುತಾ ಬರಲು, ಅವನ 
ಜೊತೆಗೆ ಇನ್ನೊಬ್ಬ ಪ್ರಾಯದವನು ಇನ್ನೊಂದು ಹೋಳನ್ನು ಹೊಡೆಯುತಾ ಆ 
ಮುದುಕನ ಹೊಗಳಿಕೆಗೆ ಸುಮಾನು ಕೊಡುತಾ ಬಂದನು (ಆದೂಟ. ೧೭೪). 

[ಸುಮಾನ್ಶು 4 ಕೊಡು] ` 
ಸುಮಾರ "ಸುಮಾರು' ನೋ. 


(ಪಂರಾಮಾ. ೯-೧೩೧). 


೮೬೧೩ 


ಸುಮುಖ 


ಸುಮಾರು, ಸುಮಾರ (ನಾ). ೧. ಹೆಚ್ಚುಕಡಮೆ; ಅಜಮಾಸು; ಅಂದಾಜು: 
ಅವು ಮಾಘಮಾಸದ ಸುಮಾರಿಗೆ ಹೂ ಬಿಡುತ್ತವೆ (ಮುಂಬಜು. ೪-೬೯); ಅದರ 
ಸಂಬಂಧವಾದ ಉತ್ಸವಗಳು ಸುಮಾರು ಎರಡು ತಿಂಗಳ ಕಾಲ ರಾಜಧಾನಿಯಲ್ಲಿ 
ನಡೆದವು (ಕೃಡೇವ. ೧೫. ೨. ಸಾಧಾರಣವಾದುದು; ಸಾಮಾನ್ಯವಾದುದು: 
ರೇವಕ್ಕನ ಮನೆತನ ಸುಮಾರು (ಬೆಳುವು. ೨೭). ೩. ಅಪಮಾನ; ಅಗೌರವ: ನಾಕು 
ಮಂದಿ ಮುಂದೆ ಸುಮಾರು ಮಾಡಬೇಡ (ರೂಡಿ). ೪. ಸಂಖ್ಯೆ; ಅಂಕಿ: (8). 
ಸುಮಾರ: ೧. ನಿನ್ನೆ ಮಧ್ಯರಾತ್ರಿಯ ಸುಮಾರಕ್ಕೆ ಅದು ಆಯಿತು (ಮುಂಬಯು. ಕಿ. ೪-೫೨). 
೨. ಕೆಳಗೆ ಬಿದ್ದ ಯಳಿಕ್ಕಿಂತ ಮೇಲೆ ಘಾಳಿಯಲ್ಲಿ ಹೋದ ಯಳಿಗಳು ಹೆಚ್ಚಿದ್ದರೆ ಆ 
ಅರಳಿಯು ಶಕ್ತಿಯಿಲ್ಲದ್ದು ಎಂದು ಹಲಕಿ ಸುಮಾರವೆಂದು ತಿಳಿಯುವುದು 
(ಮುಂಬವ್ಮಾ. ೪೦). ([ಇ- ಪಾರ. ಹಿಂ. ಮರಾ. ಸುಮಾರ್‌] 

ಸುಮಾರ್ಗ (ನಾ). ಶುದ್ಧವಾದ ಕ್ರಮ; ಉತ್ತಮವಾದ ಶೈಲಿ: ಕಾಡುವೆ 
ನೆಂಬುದಲ್ಲದೆ ಸುಮಾರ್ಗದೊಳಾಗದು ಕಾಟಸ್ತಿನೆಂಬುದುಂ ತೋಡುವೆನೆಂಬುದಲ್ಲ 
ದಿಡಲಾಗದು ನಿಕ್ಕುವ ತೋಟ್ಟೆನೆಂಬುದಂ (ಕರಾ. ೨-೧೦೩); ಹೊನ್ನನ ಹಂಪನ 
ಸುಜನೋತ್ತಂಸನ ಸುಮಾರ್ಗವಿದಆೊಳ್‌ ಲಕ್ಷ್ಮಂ (ಶಮದ. ೫ ಪೀಠಿಕೆ. (ಸಂ) 

ಸುಮಾಲತಿ (ನಾ). [ಛಂದ] ಅಕ್ಷರಛಂದಸ್ಸಿನಲ್ಲಿ ಪ್ರಸಿದ್ಧವಾದ ಇಪ್ಪತ್ತಾರು 

` ಛಂದಸ್ಸುಗಳಲ್ಲಿ, ಪ್ರತಿಪಾದದಲ್ಲಿ ಎಂಟು ಅಕ್ಷರಗಳನ್ನುಳ್ಳ "ಅನುಷ್ಟುಭ್‌' 
ಛಂದಸ್ಸಿನ ಒಂದು ವೃತ್ತ: ನರಲಗಂಗಳೊಂದಿಯಾದರಬೊಳಿರ್ದೊಡಿಂತಿದುಂ 
ಧರೆಯೊಳಾ ಸುನಾಮದಿಂ ಗುರುಕುಚೇ ಸುಮಾಲತೀ (ಛಂದೋಂಬು. ೨-೯೬). 

(ಸಂ. ಸುಮಾಲತೀ] 

ಸುಮಾಸಾರ (ನಾ). ಎ ಸುಮನೋವರ್ಷ: ಕರೆದರ್‌ ದೇವರ್‌ ಸುಮಾಸಾರಮಂ 
(ಎಷ್ಟುಪು. ೫-೧-೧೨೬). (|ಸಂ.) 

ಸುಮಿತ್ರ (ನಾ). ೧. ಒಳ್ಳೆಯ ಸ್ನೇಹಿತ. ೨. ಸೂರ್ಯ: "ಸುಮಿತ್ರೋದಯ' 
ಪರಾ. [ಸಂ.1 

ಸುಮಿತ್ರೋದಯ (ನಾ). ಸೂರ್ಯೋದಯ: ಅರಳ್ಹುದು ಸುಧನ್ವನ ಮುಖಂ 
ಸುಮಿತ್ರೋದಯ!ಪಾಕಾಂ. ಮುಖಾಂಬುಜಮಿನೋದಯ)])ದ ಕಮಲದಂತೆ 
(ಚೈಮಿಭಾ. ೧೧-೩೭). ([ಸಂ.] 

ಸುಮಿಷ್ಟ (ಗು). ೧. ಬಹಳ ಪ್ರಿಯವಾದ: ಆ ಅಪರಿಚಿತ ನಿರ್ಜನ್ಮಸ್ಥಳದಲ್ಲಿ ಆ 
ಸುಮಿಷ್ಟ ಸುಂದರ ಸುಕೋಮಲೆಯ ಆಕಸ್ಮಿಕ ಹಸ್ತಸ್ಪರ್ಶದಿಂದ ಅವನ ಮೈಯೆಲ್ಲ 
ಥರಗುಟ್ಟಿ ನಡುಗಿತು! (ಅಂಬಿಕೆ.೧೨೩). (ನಾ). ೨. ಇಂಪು; ಇನಿದು: ಮೃಣ್ಮಯಿಯ 
ಕೌತುಕಮಯ ಆ ಹಾಸ್ಕಧ್ವನಿಯು ಆದೆಷ್ಟೇ ಇಷ್ಟವಾಗಿದ್ದರೂ ಸುಮಿಷ್ಟವಾಗಿದ್ದರೂ 
ಅಪೂರ್ವನ ದುರ್ಭಾಗ್ಮಕ್ಕೆ ಅದು ಆಗ ಕಿಂಚಿತ್‌ ಕ್ಲೇಶದಾಯಕವೇ ಆಗಿತ್ತು 
(ಇಪ್ಪಕ. ೫೭). [ಸಂ.1 

ಸುಮುಖ (ನಾ). ೧. ಸುಂದರವಾದ ಬಾಯಿ. ೨. ಸುಂದರವಾದ ಮುಖ. 
೩. ಒಳ್ಳೆಯ ವಾಕ್ಕಕ್ತಿಯನ್ನು ಹೊಂದಿರುವವನು; ಉತ್ತಮವಾಗ್ಮಿ : 
""ನುಡಿಯ ಜಾಣಂ ಸುಮುಖನಕ್ಕು'' (ಮಂಗರಾ. ೭೧-೨೦). ೪. ಒಳ್ಳೆಯ ಮುಖವನ್ನು 
ಹೊಂದಿರುವುದು; ಸುಂದರವಾದುದು. ೫. ನಗುಮುಖದಿಂದ ಕೂಡಿದವನು; 
ಹಸನ್ಮುಖಿ: ಮಾಚಿದೇವನು ಹೊಯ್ದ ನಾದಕ್ಕೆ ಸುಮುಖರಾಗುತ್ತಾಗಳೊಂದೆಸೆ 
ಸಮತೆಗಟ್ಟಿ... ನುಡಿದರು (ಬಸಪು ೩೭-೪೫); ಗಿರಿಜಾಯೆಯು ಬಂದಾಗ ಸುಮುಖನಾಗಿದ್ದು 
ಅವಳೊಡನೆ ಬೆಸ್ತರ ಮನೆಯ ಮುಂದೆ ಇದ್ದ ಕೊಳದಲ್ಲಿ ಮೃಣಾಳಿನಿಯನ್ನು ಕಂಡನು 
(ಬಂಕಿಮ. ೧೮೧). ೬. ಪಂಡಿತ; ವಿದ್ವಾಂಸ. ೬. ಮಗ; ಸುತ. ೮. ಗರುಡ. 
೯. ದೊಡ್ಡ ರಸ್ತೆ; ಹೆದ್ದಾರಿ. ೧೦. ನಗೆ; ಹಾಸ. ೧೧. ಬೆನಕ; ಗಣಪತಿ: 
ಕವಿಮಧುರನ ಮಾತುಗಳೇಂ ಸವಿಯೊ ಮದಪ್ಲವಗಮೊರೆವ ಮಬ್‌ದುಂಬಿಗಳಂ 
ತವೆ ತೊಲಗಿಸಿ ತನ್ನಯ ಮೊಜಗಿವಿಯಿಂ ಮೊಗೆಮೊಗೆದು ಸುಮುಖನಾಸ್ಟಾದಿಸುವಂ 
(ಧರ್ಮನಾ. ೧-೭೪). "" ಗರುಡನಲಿ ಪುತ್ರನಲಿ ಪಣಭೇದದಲಿ ಪಂಡಿತರಲಿ 
ಸುಮುಖಮೆನಿಕ್ಕು'' (ಮಂಗರಾ. ೧೫೩-೬೪); " ತನೂಭವಂ ಸುಪರ್ಣಂ ಪಂಡಿತ ರಾಜವೀಧಿ 
ಸ್ಮೇರಂ ಸುಮುಖಾಭಿಧಾನಂ'' (ನಾನಾರ. ೧೨೭). ಸಂ.) 


ಸುಮುಖವೃತ್ತಿ 


ಸುಮುಖವೃತ್ತಿ (ನಾ). ಸುಪ್ರಸನ್ನತೆ: ಶ್ರೀಗೆರ್ದೆವತ್ತುಗೆ ವರವಾಕ್ಷಿ_ೀಗೆ ನಿಜಂ 
ಸುಮುಖವೃತ್ತಿ ತೋಳ್ವೆಅಗು ಜಯಶ್ರೀಗೊಲವನೀಯೆ ನೆಗಟ್ದಂ ಭೂಗದಿಪತಿ | 
ಜೈನಜನಮನೋಹರಚೆರಿಶಂ (ಚಂದ್ರಪು ೨ ೧). (50. 

ಸುಮುಖ (ನಾ). ೧. ಚೆಲುವಾದ ಮುಖವನ್ನುಳ್ಳವಳು; ಸುಂದರಿ. 
೨. [ಛಂದ ]ಅಕ್ಷರಛಂದಸ್ಸಿನಲ್ಲಿ ಪ್ರಸಿದ್ಧವಾದ ಇಪ್ಪತ್ತಾರು ಛಂದಸ್ಸುಗಳಲ್ಲಿ, 
ಪ್ರತಿಪಾದದಲ್ಲಿ ಹನ್ನೊಂದು ಅಕ್ಷರಗಳುಳ್ಳ “ತ್ರಿಷ್ಟುಭ್‌' ಛಂದಸ್ಸಿನ 
ಒಂದು ವೃತ್ತ: ಸುಮುಖಿ -ನಜಜಲಗೆಂ (ಛಂದೋಂಬು. ೨-೧೨೪ ಅಡಿಟಿ). 

[ಸಂ. ಸುಮುಖೀ। 

ಸುಮುಹೂರ್ತ (ನಾ). ಒಳ್ಳೆಯ ಕಾಲ; ಶುಭಗಳಿಗೆ: ಮುತ್ತು ಉದಕವಾಗದು 
ಉದಕ ಮುತ್ತಿನಲಾಗದು ತತ್ತ್ವ ಘಟಿಸಿದ ಸು!ಪಾಕಾಂ. ಶುಭ]ಮುಹೂರ್ತದಲ್ಲಲ್ಲದೆ 
ಚಿತ್ತ ವೇದ್ಯವಾಗದು (ಬಸವ. ೮೦೬); ಸುಮುಹೂರ್ತದುದಯದೊಳ್‌ ನಿಜಕುಮಾರಿಯಂ 
ಕುಡೆ ವಿವಾಹವಿಭವಂ ಲೋಕೋತ್ತಮುವತಾಗೆ (ಮಹಾನ. ೫-೨೬): ಆರಸ 
ಸುಮುಹೂರ್ತದಲಿ ನಿಜಮಂದಿರವ ಹೊಕ್ಕನು (ಕೌಶಿರಾ. ೪-೪೮). (ಸಂ.) 

ಸುಮೇರು (ನಾ). ಶ್ರೇಷ್ಠವಾದ ಮೇರುಪರ್ವತ: ""ಮೇರು;, ಸುರಪರ್ವತಃ, 
ಸುಮೇರುಃ- ಈ ಮೂಲು ಮೇರುಪರ್ವತಂ'' (ಹಲಾಯು. ೨೨-೧೩೫); ಕೆಲದೊಳ್‌ 
ಬೀಳ್ವೆ ಪತಂಗಾಕಳಿತ ಸುಮೇರು ಪ್ರದೀಪಶಿಖಿಯೊಳ್‌ ಘನಕಜ್ಜಳಮಂ ಕೊಳಲ್‌ 
(ದಾಧಷು. ೧-೬೭); `ಪರ್ವತಗಳಲ್ಲೆಲ್ಲಾ ಸುಮೇರು ಉತ್ಕಷ್ಟವಾಗಿರುವಂತೆ . . . 
ಕಲೆಗಳಣ್ಲಿಲ್ಲಾ ಚಿತ್ರಕಲೆಯು ಅತ್ಮುತ್ತಮವಾದುದು '(ಭಾರದ. ೫೨೪). (ಸಂ.] 

ಸುಮೇರುಮೇಖಳೆ (ನಾ). ಮೇರುಪರ್ವತದ ತಪ್ಪಲು: ನಮೇರುಭೂಜಮಂ 
ತಳೆದ ಸುಮೇರುಮೇಖಳೆ ಸುಧಾರಸಮಂ ತಳೆದೋಷಧೀಶನಿರ್ಮಳಕಳೆ . . . ಎಂಬ 
ಲೀಲೆಯಿಂ ತಳೆದಳಿಳಾದಿರಾಣ್ಮಹಿಳೆಯಂದು ಜಿನಾರ್ಭಕನಂ ಸ್ವಗರ್ಭದೊಳ್‌ 
(ಚಂದ್ರಪು. ೧೨-೨೮). ಪಂ. ಸುಮೇರುಮೇಖಲಾ। 

ಸುಮೇಷು (ನಾ). - ಸುಮನೋಬಾಣ ೧: ಸುಮೇಷುಸೂತ್ರಧಾರಂ 
ತಳೆದಾಡಿಪೊಂದು ಪೊಸಸೂತ್ರದ ಪುತ್ರಿಕೆಯಂತಿರಾಡಿದಳ್‌ (ರಾಜತೆ ೧೨-೯೫). ಸಂ.) 

ಸುಮ್ಮಗೆ (ಅ). ೧. ಮಾತಿಲ್ಲದೆ; ಮೌನವಾಗಿ: ಸುಮ್ಮನೆ - ಸುಮ್ಮಗೆ 
(ಶಮದ. ೩೦೦ ಪ್ರಯೋ); ಲೋಕಕ್ಕೆ ಧರ್ಮಾಧರ್ಮ ತೋರಿಸಲಿಕ್ಕೆ ಸುಮ್ಮಗೆ ಇದ್ದನು 
(ತಾತನ. ೩೨-೧೨); ಕೆಲಕೆಲವು ಪ್ರಸಂಗಗಳಲ್ಲಿ ಮಾತಾಡುವುದನ್ನೇ ಬಿಟ್ಟು ಸುಮ್ಮಗೆ 
ಕೂಡ್ರಬೇಕು (ಮುಂಬಯಿ. ೪-೪೮). ೨. ಪ್ರತಿಫಲವಿಲ್ಲದೆ; ಉಚಿತವಾಗಿ: 
ಮರಿಮಗನಾದರೆ ಹರಗೋಲು ಸುಮ್ಮಗೆ ದಾಟಿಸ್ಕಾನೇ? (ಗಾಡು. 

ಸುಮ್ಮುಸುಮ್ಮಗೆ (ದ್ವಿರುಕ್ತಿ): (6. 
`` (ಸುಮ್ಮ *- -ಅಗ್ಕೆ ./ ತಮಿ. ಚುಮ್ಮ; ಮಲ. ಚುಮ್ಮ ; ಕೊಲಾ. ಸುರ್ಮಿ; 

ನಾಯ್ಕಿ. ಸುರುಮ್‌) 

ಸುಮ್ಮನ, "ಸುಮ್ಮಾನ' ನೋ. 

ಸುಮ್ಮನಿಸು (ಕ್ರಿ). ಸುಮ್ಮನಾಗಿಸು: ದಶಾನನಂ ಸನ್ನೆಯಿಂ ಸಾರಣನ ಸುಮ್ಮನಿಸೆ 
ನೋಡಿದನು ಮಂಡೋದರಿಯ ಮುಖವನಿಂಗಿತಕಟಾಕ್ಷದಿ೦ (ಶ್ರೀರಾಮಾ. ೬೫೬-೩೭೯). 

(ಸುಮ್ಮನೆ 3- - ಇಸ್ಕು] 

ಸುಮ್ಮನೆ (ಅ). ೧. ವ ಸುಮ್ಮಗೆ ೧: ನಿ(ಮ್ಮೊ]ಡತಿಯ ಮನೆ ಯಾವುದು ಘಮ್ಮನೆ 
ಪೇಟೆಂದು ನೃಪತಿ ಟೆಸಗೊಳಲವಳತ್ಮುಮ್ಮಹದಿಂ ಕಿವಿಯೆಡೆಯಂ ಸುಮ್ಮನೆ 
ತೋಬುತ್ತ ಪೋದಳತಿಮುದದಿಂದಂ (ಪುಣ್ಮಾಸ್ರ. ೩-೧೭); ನಾವೀ ಮುನಿಗೆ ಸುಮ್ಮನೆ 
ಪೋಪೆವೆನೆ ಶಾಪವೀವನು (ಕಂನಎ. ೫-೧೬).- ೨. ಉಚಿತವಾಗಿ; ಬಿಟ್ಟಿಯಾಗಿ: 
ಸುಮ್ಮನೀ ಸುಕ್ಷೇತ್ರವಾಸಿ ವಿಹರಿಸಿದುವೇ ಅಮ್ಮಮ್ಮ (ಪದ್ಮರಾ. ೧-೪೦); ಸುಮ್ಮನೆ 
ಬರುವುದೆ ಮುಕ್ತಿ (ಪುರಂದ. ೧-೧೪೪ ಪಲ್ಲವಿ); ತನುವ ದಂಡಿಸುತುಗ್ರತಪದೊಳಾಚರಿಸಿ 
ಸುಮ್ಮನೆ ಸರ್ವಶಾಸ್ತ್ರಗಳ ಪಠಿಸುವರು (ಜನಮು. ೪೩-೨೬). ೩. ಕಾರಣವಿಲ್ಲದೆ; 
. ಅಕಾರಣವಾಗಿ: ಸುಮ್ಮನದು ತಾ ಬಂದು ಮಾಡುವ ಕರ್ಮವಾವುದು 
(ಸಂಭಪ. ೧೮-೨೭); ಸುಮ್ಮನಪಕೀರ್ತಿಗೊಳಗಾಗಲೇಕೆ (ಜೈಮಿಭಾ. ೧೮-೫೪); ಸುಮ್ಮನೇತಕೆ 
ಮುನಿಸು? (ಕಎಪು. ೩೨-೧೯). ೪. ತೆಪ್ಪಗೆ; ನಿಷ್ಕ್ರೀಯವಾಗಿ : ಬ್ರಾಹ್ಮಣನು ಗಂಡನ್ನು 


5507 


೮೬೧ಣ೪ 


35 


ಫು 


ಸುಮ್ಮಾನವಳಿ 


ಹುಡುಕಿ ಹುಡುಕಿ ಸಾಕಾಗಿ ಸುಮ್ಮನೆ ಮನೆಯಲ್ಲಿ ಕೂತುಬಿಟ್ಟನು (ಹುಟ್ಟಿಹ. ೬೦). 
ಸುಮ್ಮಸುಮ್ಮನೆ, ಸುಮ್ಮಸುಮ್ಮ (ದ್ವಿರುಕ್ತಿ): ಹೊಟ್ಟೆ ತುಂಬಿದಾಗ್ಕೂ 

ಸುಮ್ಮಸುಮ್ಮನೆ ಮೃಗಗಳನ್ನು ಕೊಲ್ಲುತ್ತದೆ (ಮುಂಬರು. ೪-೩೭); ಬಯ್ದಾಡುತ 
ಸುಮ್ಮಸುಮ್ಮ ಬಿದ್ದಿಹನಗೊ ಅಣ್ಣ, ತಮ್ಮ (ಮುಕ್ತಕಂ. ೬೨-೧೫). ಸುಕಾಸುಮ್ಮನೆ, 
ಸುಖಾಸುಮ್ಮನೆ ಇ ಕಾರಣವಿಲ್ಲದೆ; ನಿಷ್ಕಾರಣವಾಗಿ: ನೀನು ಸುಕಾಸುಮ್ಮನೆ 
ಯಾಕೆ ಅಳುತ್ತೀ? (ಮಲೆಮ. ೭೯೦); ಸುಖಾಸುಮ್ಮನೆ ಅಕ್ಕಯ್ಕನಿಗೆ ಬೇಸರವಾಗುವುದು 
ಬೇಡವಷ್ಟೆ (ಹೂಸ. ೮೦). ಸುಮ್ಮನಾಗು ಇ ಮೌನವಾಗು; ತೆಪ್ಪಗಾಗು: ಎಮ್ಮಕಣ್ಣಳ 
ಚೆಲ್ವನೀಕೆಯ ಕಣ್ಣೆ ಪದ್ಮಜನಿತ್ತನೆಂಬುಮ್ಮಳಂ ಪಿರಿದಾಗೆ ಪುಲ್ಲೆಯ ವಿಂಡುಗಳ್‌ ಕಡು 
ಚಿಂತೆಯಿಂ ಸುಮ್ಮನಾಗಿ (ಧರ್ಮಾಮ್ಮ. ೩-೧೬೩). ಸುಮ್ಮನಿರ್‌, ಸುಮ್ಮನಿರು, ಸುಮ್ಮಿರು ವ 
ಮಾತಾಡದಿರು; ಮೌನವಾಗಿರು: ಸುಮ್ಮನಿರದೆ ಪಾಳಿಯಂ ಪಾಳಿಸುವಂ ಬನ್ನಿ (ಪಂಚತಂ. 
೧೪೪-೧೪); ಅಂಜಿದಂತೆ ಬೆದಜುತಂ ಜಾನಿಸುವಂತೆ ಸುಮ್ಮನಿರುತಂ ಮೆಚ್ಚಿದಂತೆ ನಗುತ್ತಂ 
ಬೆಚ್ಚಿದಂತೆ ಪರಿತಂದು (ಬಸರ. ೧೦-೧೧೯);ಸುಮ್ಮಿರು ಧೃತಿಗೆಟ್ಟು ಮಾತಾಡಬೇಡ (ಮೋಹತ. 
೨೭-೫೭). ಸುಮ್ಮನಿರಿಸು = ಮಾತಾಡದಂತೆ ಮಾಡು; ಮೌನವಾಗಿರಿಸು : ಆತನಂ 
ಸುಮ್ಮನಿರಿಸಿ ನುಡಿದಂ ಶಂಖನೆಲೆ ಮಹೀಪಾಲ (ಜೈಮಿಭಾ.೧೨-೩);ಅವರು ಪ್ರಭಾವತಿಯನ್ನು 
ಗದರಿಸಿಕೊಂಡು ಸುಮ್ಮನಿರಿಸಿದರು (ಚೆಂಗಾಳ್ವ. ೫). [ಸುಮ್ಮ “- - ಅನೈ) 

ಸುಮ್ಮಹಿಮ (ನಾ). ಒಳ್ಳೆಯ ಮಹಿಮೆಯನ್ನು ಪಡೆದಿರುವವನು; 
ಮಹಿಮಾವಂತ: ಹಮ್ಮಿನ ತಾಯಿಯ ತೋಳ ಬಾಪುರಿಯೊ ಘಮ್ಮನೆ ಘಲ್ಲೆಂಬ 
ಗೆಜ್ಜೆಯ ಧ್ವನಿಯೊ ಸುಮ್ಮಹಿಮನ ಕಿವಿಯಲ್ಲಿ ಚೌಕುಲಿಯೊ ತಿಮ್ಮರಾಯನಿಟ್ಟ 
ಸೊಬಗಿನ ಬಗೆಯೊ (ಪುರಂದ. ೪-೪೮-೧). (| ಸಂ. ಸುಮಹಿಮನ್‌] 

ಸುಮ್ಮಾನ, ಸುಮಾನ, ಸುಮ್ಮನ (ನಾ). ೧. ಸಂತೋಷ; ಹಿಗ್ಗು: ಕತ್ತಲೆಯಲ್ಲಿ 
ಗತಿಯ ಕಾಣದೆ ದುಮ್ಮಾನ ನೆಲೆಗೊಂಡಿತ್ತು ನೋಡಾ ಸುಮ್ಮಾನ ಹೋಯಿತ್ತು 
(ಆವಚಂ.. ೪೦-೧೭೧); ಈ ಶಕುನ ಸುಮ್ಮಾನವಿದಕೇನಹುದು ಫಲ (ಕುವ್ಮಾಅ. ೧೪-೪); 
ಸುಕವಿಗಳ ಸುಮ್ಮಾನ ಸೂರಿಪ್ರಕರದಮಲಜ್ಞಾನ (ತೂರರಾ. ೧-೧-೧೧). ೨. ತಮಾಷೆ; 
ವಿನೋದ: ಏನೆಲವೊ ರಘುರಾಯರಲಿ ಸುಮ್ಮಾನವೇ ನಿನಗೆ (ತೊರರಾ. ೬-೧೮-೦೫); 
ಏನಿದಚ್ಚರಿಯೆಂದು ನೆರವಿಗರ್ಬಳಿಕ ಸುಮ್ಮಾನದೆ ಮೇಗ ನಿಟ್ಟಿಸುತ (ಕಂನವಿ. ೯-೮೯). 
೩. ಅಹಂಕಾರ; ಗರ್ವ; ಕೊಬ್ಬು: ತನಗೀಗ ಬಂದೈಸಿರಿಯ ಸುಮ್ಮಾನದಿಂದ 
ಬೇಡುವುದೀಗ ಬಲ್ಲವರ ಸಮ್ಮತವೆ (ಸಮ್ಮಕೌ. ೮-೧೬). ೪. ಸಮೃದ್ಧಿ; ಯಥೇಚ್ಛ: 
ಹುಣಿಸೆಯ ಮರಗಳು ಸುಮ್ಮಾನದೆ ಬೆಳೆದಿಹವು (ಅಂಜಚ. ೨-೪೦). ಸುಮಾನ : 
೧. ಶೃಂಗಾರಸಾರದ ಸದನವೋ ಸೊಬಗಿನ ಸುಮಾನದ ಸುಖದ ನೆಲೆವೀಡೋ 
(ಪ್ರಭುಲೀ. ೩-೨); ಓಂಕಾರವೆಂಬ ಮೇವನೆ ಮೇದು . . . ಶಿವಧ್ಕಾನವೆಂಬ ಮೆಲುಕಿರಿವುತ್ತೆ 
ಸುಮಾನದಿಂದಿರೆ (ಭೈರಸೂ. 1.೬೬). ೨. ತಮ್ಮ ತನದ ಹೆಮ್ಮೆ ಹುಮ್ಮಸ್ಸು ಸುಮಾನಗಳಿಂದ 
ಹೃಷ್ಟಪುಷ್ಪರಾಗುವರು (ಜಟ್ಟ. ೬1-೧೭). ಸುಮ್ಮನ : ೧. ಸುಮ್ಮನದಿಂ ಸತಿಸಹಿತ 
ಚಂದದಿಂ ನೋಳ್ಪೆಂ (ಶಾಂತೀಚ. ೧-೮೨); ಅಂತರ್ಗಹದೀ ಸುಮ್ಮನದಿ ಮಲಗಿರ್ದ 
ಕೃಷ್ಣರಾಯಂ ಕೇಳ್ದು (ನವಮೋ. ೧೧-೫೦). [ಆ ಸಂ. ಸುಮನಸ್‌ ?./ ತೆಲು. ಸುಮಾಳ] 

ಸುಮ್ಮಾನಂಗುಂದು (ಕ್ರಿ). ಹರ್ಷವಿಲ್ಲದಂತಾಗು; ಸಂಶೋಷಕುಗ್ಗು : ಸುಮ್ಮಾ 
ನಂಗುಂದಿ ದುಮ್ಮಾನಂ ಕವಿದು (ವಾಗೀರ. ದೇ ೨೬೫-೨೪). (ಸುಮ್ಮಾನ ಕುಂದು] 

ಸುಮ್ಮಾನಗಾತಿ, ಸುಮಾನಗಾತಿ (ನಾ). ಒಯ್ಕಾರಿ; ಬೆಡಗಿ: ಆ ರಾಜನನ್ನು 
ಹಲವಾರು ಸುಮ್ಮಾನಗಾತಿಯರು ಸುತ್ತುವರಿದಿದ್ದರು (ರೂಢ). ಸುಮಾನಗಾತಿ: 
ಸುಗಂಧಮಹಾರಾಜೇಂದ್ರನು ಸುಮಾನಗಾತಿಯರಾದ ಸುಂದರಿಯರಂ ನೋಡುತ 
(ಸೌಗಂಧಿ. ೪೮೭-೧೭). [ಸುಮ್ಮಾನ  - ಕಾತ್ಮಿ) 

ಸುಮ್ಮಾನಗೊಳ್ಳು (ಕ್ರಿ). ಹಿಗ್ಗು; ಸಂತೋಷಿಸು: ನನ್ನ ಈ ನವನಾಗರಿಕ 
ಪ್ರಶ್ನೆಯನ್ನು ಕೇಳಿ ಸುಮ್ಮಾನಗೊಂಡ ಅವರು ನಕ್ಕು ಉತ್ತರವಿತ್ತರು (ಭಾರದ. ೫೬೪). 

[ಸುಮ್ಮಾನ 7೯ ಕೊಳ್ಳು, (ಆ ಕೊಳ್‌) 

ಸುಮ್ಮಾನವಳಿ (ಕ್ರಿ). ಎ ಸುಮ್ಮಾನಂಗುಂದು: ಒಮ್ಮೆ ನಿನ್ನೊಳಗೆ ಪತಿಯ ಬಗೆ 
ದುಮ್ಮಾನವಾಗೆ ಸಮ್ಮತಿಸುತ ಮೊದಲು ಸುಮ್ಮಾನವಳಿಯದೆ ಸುಮ್ಮನಿಹುದು ಗುಣ 
(ಶಾಕುಂತ. ೫೭ ೪ಡಟಿ). [ಸುಮ್ಮಾನ 4 ಅಳಿ (ಎ ಅಟಿ) 


6 


ಸುಮ್ಮಾನ್ಶಿ 


ಸುಮ್ಮಾನಿ (ನಾ). ಸಂತೋಷವಾಗಿರುವವಳು; ಪ್ರಸನ್ನೆ : ಎನ್ನ ಮಗಳಿಗೆಣೆಯಿಲ್ಲ 
ಸುಮ್ಮಾನಿ ಸನ್ಮಾನಿಯಭಿಮಾನಿ ಕಡುನೀಜೆ ಕಮಲಾನನೆ (ಹಚಕಾ. ೪-೨೦); ಸೂಸಕದ 
ಸುಮ್ಮಾನಿ ಅಜೌವಿನ ಪರಮಾಯುಷ್ಕೆ (ಉದ್ಭಟ. ೫೫೩ ವ). "ಸುಮ್ಮಾನೆ' ಪರಾ. 

[ಸುಮ್ಮಾನ 4 - ಇ] 

ಸುಮ್ಮಾನ್ಮಿ (ನಾ). ೧. ಪ್ರಸನ್ನತೆಯಿಂದಿರುವವನು; 'ಸಂತೋಷದಿಂದಿರು 
ವವನು: ತನ್ನೊಳಗೆ ಹೊಣೆ ಹೊಕ್ಕು ಕುಂಬಳದ ಸೂಚಿಯ ಸುಮ್ಮಾನಿಶರಣನ 
ನಿಲವ ನೋಡಾ (ಚನ್ನವ.ಕ. ೬೦೯-೧೩೬೩). ೨. ಅನುಭಾವಿ; ಜ್ಞಾನಿ: ವೇದದ ಕಡೆ 
ಶಾಸ್ತ್ರದ ಮೊದಲು ಪುರಾಣದ ಸುದ್ದಿಯ ಬಲ್ಲ ಸುಮ್ಮಾನಿಗಳಲ್ಲಿ . .. ಮಹಾಜ್ಞಾನಿ 
(ಮೋಳಿಮಾ. ೧೦-೩೭).,೩. ಮಾನವಂತ; ಮಾನಿಷ್ಠ: ಅಪ್ಪುವರ ಪುಣ್ಮದ ಸಂಗತಿ 
ಅರಳೆರೆಯ ಸರಿವತ್ಮಾನಿ ಸುಳಿಗುರುಳ್ಗಳಬಿವತಾನಿ ಗುರುತರ ಶಿವದಣ್ಮನಿ 

[ಸುಮ್ಮಾನ 4 - ಇ] | 

ಸುಮ್ಮಾನಿಸು (ಕ್ರಿ). ೧. ಆನಂದಪಡು; ಸಂತೋಷಿಸು: ಸುರರು ಸುಮ್ಮಾನಿಸಿದರು 
(ತೊರರಾ. ೬-೪-೬೩). ೨. (ಆಲಂ) ಉಕ್ಕು; ಉಬ್ಬು: ಶರಧಿ ಸುಮ್ಮಾನಿಸಿತು 
(ತೆಇರರಾ ೬-೩೬-೬೬), [ಸುಮ್ಮಾನ + - ಇಸ್ಕು] 

ಸುಮ್ಮಾಸೆ (ನಾ). ಎ ಸುಮ್ಮಾನ: ಮೂಗುತಿಯ ಮುಗುಳ್ಗೆ ಅಂಜನದಮೃತಕ್ಕೆ 
ತಿಲಕದ ಲಲಿತೆಗೆ ಅರಳೆಲೆಯ ತರಳೆಗೆ ಸೂಸಕದ ಸುಮ್ಮಾನೆಗೆ ರುದ್ರಾಕ್ಷಿಯ ಭದ್ರಾಂಗಿಗೆ 
ವಿಭೂತಿಯ ವಿಳಾಸನಿಧಿಗೆ (ಗಿರಿಕ. «-೯೧ ವು. (ಸುಮ್ಮಾನ + - ಎ) 

ಸುಯ್‌, , ಸುಯ್ಕಿ, ಸುಯ್ಮು, (ಕ್ರಿ). ಸುಯ್ದು (ಭೂತನ್ಮೂ), ಸುಯ್ವ 
(ಭವಿಕೃ). ೧. ಉಸಿರಾಡು; ಶ್ವಾಸೋಚ್ಛ್ಛಾಸಮಾಡು: ""ಸುಯ್‌- 
ಉಚ್ಛ್ರಾಸೇ'' (ಶಮಧಾ); ಸ್ಮರಿಯಿಪಿನಿರ್ಪತ್ತಿರ್ಚಾಸಿರ ಬರಿಸಕ್ಕೊರ್ಮೆ ಮನದೊಳುಣಿಸಂ 
ಸುಯ್ವಂ ಸುರಯಿಯ ಕಂಪನೆ ಗೆಲೆ ತತ್ಸುರತತಿ ಪನ್ನೊಂದು ತಿಂಗಳಿಂಗೊರ್ಮೆ ಗಡಂ 
(ಆದಿಪು. ೬-೧೬); ಪದಿನಾಲ್ಕುವರೆ ತಿಂಗಳಿಗೊರ್ಮೆ ಸುಯ್ವರು (ಶಾಂತೀಟೆ. ೪-೧೦೦). 
೨. (ಚಿಂತೆ, ಆಯಾಸ ಮೊದಲಾದುವುಗಳಿಂದ) ಏದುಸಿರು ಬಿಡು; ನಿಟ್ಟುಸಿರು 
ಬಿಡು: ಮತ್ತೊಂದೆಸೆಯೊಳ್‌ ಒರ್ವಂ ವಿರಹಪರಿತಾಪತೊಳ್‌ ಸೈರಿಸಲಾಜದೆ 
ಮದನನಂ ಬಯ್ದು ಬೆಚ್ಚನೆ ಸುಯ್ದು ತನ್ನ ಕೆಳೆಯಂಗಿಂತೆಂದಂ (ಆದಿಪು. ೧೨-೩೨ ವ); ತನ್ನ 
ಮಡಗಿದ ಕೂಟಂ ನಾಂ ತಿಂಬುದನಟ್‌ದು ಸುಯ್ಕುತ್ತಿರೆ (ಪಂಚತಂ. ೩೦೩-೮); ಅಗ್ಗಳೆಯರನು 
ಮೂದಲಿಸಿ ಬಯ್ದನು ಸುಯ್ದು ಕುರುರಾಯ (ಕುವ್ಮಾದ್ರೋ. ೫-೮೧). ೩. (ಆಲಂ) 
ಉರಿ; ನೋಯು: ನಿರಂತರಂ ಪೊಳೆವ ಬಾಳುಡಿ ಸುಯ್ವ ನವವ್ರಣಂಗಳೊಳ್‌ ಪೊಡರೆ 
(ಪಂಪಭಾ. ೧೧-೫೮). ಸುಯ್ಮಿ : ೧. ಪನಿ ಮೂಗಿನೊಳವರೆ ಸುಯಿದನೊರ್ಮೆ ಜಿನ 
(ಸಾಳ್ವಭಾ. ೩೩-೬೪). ೨. ಅಲಸುತ್ತ ಅಳಲುತ್ತ ಕಾಣದೇ ಸುಯಿ(ಪಾಶಾಂ. ಳಿ1ದು ಬಂದು 
ಕಂಡೆ ಶರಣರ ಸಂಗದಿಂದ (ಮಹಾದೇ. ಒ ೨೯-೬೦); ಉಮ್ಮಳಿಸುತಸುಯುವುತಲಿರ್ದವರಾನು 
ತಮ್ಮ ನಾನು ಹೇಳುವೆನು (ಧನ್ಮಚ. ೩೪೪). ಸುಯ್ಯ್ಯು : ೧. .ಚೆಚ್ಚನುಸಿರು ಸುಯ್ಕುತಾ 

[ದೇ. ॥ ತುಳು. ತುಯಿಲು, ಸುಯಿ, ಸುಯಿಲು, ಸುಯ್ಕು. 


(ಒಸರ. ೧-೧೪೭). 


(ಕವಿಸೋ. ೨೩-೨). 
ಪರ್ಜಿ. ಚುಯ್ಕೆ] 
ಸುಯ್ಮ್‌, ಸುಯ್ಕಿ, ಸುಯ್ಕ್ಕು (ನಾ). ೧. ಉಸಿರು; ಉಚ್ಛ್ವಾಸ: ಅವರ 
ಸುಯ್ಗಳ ಗಾಳಿಯೊಳೊಯ್ಯನೊಯ್ಯನಳ್ಳಾಡುವುದಾಯ್ತು ತತ್ಸುರತಮಂದಿರದುಜ್ವಳ 
ದೀಪಿಕಾಂಕುರಂ (ಪಂಪಭಾ. ೩-೮೩); ಆ ಪೀತ ಸೋಮರಸಗಂಧೋಪೇತಮೆನಿಪ್ಪ ಸುಯ್ಗೆ 
ಸುಳಿವಳಿನಿಕರಂ (ಕಾದಂಪೂ. ೨೩೫); ತಣ್ಣುವೆತ್ತ ವಿಜಯಾವತಿದೇವಿಯ ಮೆಯ್ಲೆ ಸುಯ್ಲೆ 
ಸಂಭ್ರಮದೊಳೆ ಬರ್ಪ ಷಟ್ಟದಸಮಾಜದ ರುಂಕೃತ ಮಂಗಳಾನಕಪ್ರಮುದಿತನಾದಮಾಗಿರೆ 
(ಕುಸುಮಾ. ೫-೧೨೭). ೨. ಚಿಂತೆ, ಆಯಾಸ ಮೊದಲಾದುವುಗಳಿಂದ ಬಿಡುವ 
- ಉಸಿರು; ನಿಟ್ಟುಸಿರು: ಮನ್ಮಥಶಿಖಿಜ್ವಾಲಾಳಿ ತಳ್ತೇಜಕಿ ಬೇಯದೆ ಕಾಯ್ದೋಡಿನ 
ಜೋಳದಂತಲರ್ದೊಡಾ ಕಂಪುಂ ಮನಸ್ತಾಪಮುಂ ಪುದಿದೆತ್ತಂ ಬರೆ ಸುಯ್‌ 
ಪದ್ದು ಬಿಸಿದುಂ ಕಮ್ಮಿತ್ತುಮಾಯ್ತೋಪಳಾ (ಕಾವ,್ಮಸಾ. ೫೮೮ ಶೂದ್ರಕ); ಮುಖೇಂದು 
ಬಿಗುರ್ತಿರೆ ಸುಯ್ಕ ಬೆಂಕೆಯುಂ ನಿಡುಪಮಳುಂಬಮವಪ್ಪಿನೆಗಂ (ಅಜಿಪು. ೬-೧೨೧); 
ಶ್ರಮಶ್ರಾಂತ್ಮಾಕ್ರಾಂತನಾಗಿ ಮೇಗುಸಿರ್ವಟ್ಟ ಸುಯ್ಮುಂ (ಪಂಚತಂ. ೭೩-೫). 
ಸುಯ್ದಿ : ೧. ಭೀಮಸೇನನ ದಂಡಿಯನು ದಟ್ಟಯಿಸೆ ಸುಯಿ ದಳ್ಳುರಿಯ ಚೂಣಿಯಲಿ 


೮೬೧೫ 


15 


25 


40 


ಸುಯಿದಾನಿ 


(ಕುವ್ಮಾಗ. ೮-೨೨); ಸೋಕು ಸುಯಿ ನುಡಿ ನೋಟಮನಮೇಕ್ಕೆಕಪರುಷಗಳಾಗಿ ವೇದಿಸಿ 

(ಪ್ರಭಲೀ. ೯-೨೯); ಸಿರಿಮೊಗವು ಬಾಡಿದೆ ಕಟಾಕ್ಷದೊಳರಳಿ ಸರಳೆಡೆಯಾಡದಿವೆ ಸುಯಿ 

ಸರಳವಾಗಿರೆ (ಸಾಳೃಛಾ. ೩-೧೮). ಸುಯ್ಯ್ಯು : ೧. ಸೋಹಂ ಎಂದು ಸಾರುವ ಸುಯ್ಮನ್ನು 

ನಂಬದಾದನು (ನಾಡೋಜ. ೩೭೮). 

ಸುಯ್ದಾಡು ಆಯಾಸಗೊಳ್ಳು; ಸುಸ್ತಾಗು: ಎಲ್ಲೆಲ್ಲೊ ಸುಳಿದಾಡಿ 

ಸುಯ್ದಾಡಿ ಬಂದೆ (ಕರುಶ್ರಾ ೨-೧೨). [ಆ ಸುಯ್‌್‌,./-ತುಳು. ಸುಯ್ಕು) 
ಸುಯ್‌ನಡುಗು (ಕ್ರಿ). ಉಸಿರು ನಡುಗು; ಶ್ವಾಸ ಕಂಪಿತವಾಗು: ಆ ತ್ರಿಜಟೆ 

ಸುಯ್‌ ನಡುಗುತಾಕೆಯಂ ಸಂತಯ್ಗುತಿರೆ (ಶ್ರೀರಾಮಾ. ೬೨೬-೨೪೬). ` 

[ಸುಯ್ಕ್‌ 4 ನಡುಗು) 


10, ಸುಯ್ಮಿ "ಸುಯ್‌,' ನೋ. 


ಸುಯ್ಯಿ "ಸುಯ್ಮ್‌' ನೋ. 

ಸುಯಿಗಂಪು "ಸುಯ್ಲಂಪು' ನೋ. 

ಸುಯಿದಾನ, ಸುಯಿಧಾನ, ಸುಯ್ದಾನ, ಸುವಿದಾನ (ನಾ). ೧. ಕಾವಲು 
ಕಾಪು; ರಕ್ಷಣೆ: ಶಿವಸಾಮರ್ಥಮಂ ನೋಡದೆ ಸೂರುಳಂ ಸುಯಿದಾನಂ ಮಾಡದೆ 
(ನಂಬರ. ೧೪-೮೯); ಭಗೀರಥನಂದನರ ಸುಯಿದಾನ![ಪಾಶಾಂ. ಸುಯ್ದಾನ] ನಿನ್ನದು 
ಮುಂದನಜ್‌ದಾಹವವನೆಸಗುವುದಣುಗ(ತೊರರಾ. ೬-೩೫-೧೭). ವ. ಎಚ್ಚರಿಕೆ; 
ಜಾಗರೂಕತೆ: ಭೈರವದೇವ ತಮ್ಮ ಶೀಲಕ್ಕೆ ತಿಲವ ಗಾಣವನಾಡುತ್ತಾ ಸುಯಿದಾನ 
ದಿಂದಿರೆ (ಭೈರಸೂ. 1| ಆ. ೩. ಕಾವಲುಗಾರ; ಪಹರೆಯವನು: ಪೂವಡಿಗರಂ 
ಬಾಗಿಲವರಂ ಸುಯಿದಾ[ಪಾಠಾಂ. ಧಾ] ನರಂ ಹಲವಾಳುಗಳನಾಯ್ದು (ಒಸಪು. ೧೬-೧೩). 
೪. [ವೀಶೈ] ಗುರು, ಲಿಂಗ, ಜಂಗಮರಿಗೆ ಅರ್ಪಿಸುವ ನೈವೇದ್ಕ : ""ಸುಯಿದಾನ 
- ನೈವೇದ್ಯ ಪದಾರ್ಥಗಳು'' (ಶರಸಾ. ೨೪-೭); ನೀನಿಕ್ಕಿದ ಸುಯಿದಾನವನೊಲ್ಲದೆ ಬೇಲ್‌ 
ಬಯಸಿದೊಡೆಂತಹುದಯ್ಯ (ಮಹಾದೇ. ಬ.೪೮-೧೧೬); ಶೃಪಚಯ್ಕನೇಕಾಂತ 
ದಡವಿಯೊಳಗೊಬ್ಬನೇ ತಪನನೇತ್ರಂಗೆ ಸುಯಿದಾ[ಪಾಠಾ. ಧಾ]ನ ಬೋನವ ಮಾಡೆ 
(ಲಶಿಚಂ. ೩೭-೧೬೦). ಸುಯಿಧಾನೆ: ೧. ಸೌಕುಮಾರ್ಯಮಂ ಸುಯಿಧಾನಂ ಮಾಳ್ಬಂತೆ 
ಸೊಬಗಂ ಸಂವರಿಸುವಂತೆ ... ಪಾರ್ವತಿಯಂ ಸಲಹುತ್ತುಂ (ಗಿರಿಕ. ೩-೧೧೯ವ); ರಾಯನ 
ಕೆಲಬಲದ ಸುಯಿಧಾನದಲಿ ರಿಪುವಳಯಥಧೂಳೀಪಟನು ಹೊಕ್ಕನು ರಣವನು 
(ಕುವ್ಮಾದ್ರೋ. ೪-೧೪). ೨. ಶುಚಿರುಚಿಯಪ್ಪಂತೆ ಸುಯಿಧಾನದೊಳ್ಳೆದೆ ಪಚನಗೈವುದು 
ಭಾವೆಯರು (ಹದಿಬ. ೮-೨೬). ೪. ಹೂಣಿದಾತನ ಮನೆಯ ಹೊಕ್ಕು ಸುಯಿಧಾನವ 
ಕೊಂಡರೆ ಕುಂಭೀಪಾಕ ನಾಯಕನರಕ ತಪ್ಪದಯ್ಕ (ಅದವ. ೧೦-೧೮). ೫. ಮನಶ್ಶಾಂತಿ; 
ಚಿತ್ತಪ್ರಶಾಂತತೆ (?) : ಸರ್ವಜೀವದೊಳಗೆ ಚೇತನಾತ್ಮಕ ಶಿವನೆಂದು ಮಾಡುವದು 
ಭೂತದೈವಕ್ಕಿಕ್ಕುವುದು ಸುಯಿಧಾನದ ಕೇಡು (ಚನ್ನವ. ೫೩-೧); ಚಿತ್ತದ ದೃಢನಿಷ್ಠೆಯ 
ಪೂಜೆಗಳಂ ಮಾಡುವದತಿ ಸುಯಿಧಾ!ಪಾತಾಂ. ದಾ]ನಗಳಿಂದಂ ಕೂಡೆ ಭವಿಯ 
ತ್ಮಜಿಸುವುದಜಿಂದ (ದೀಕ್ತಾಬೋ. ೭೬-೨೯). ಸುಯ್ದಾನ: ೧. ಕರೆದು ' ಸಾತ್ಮಕಿ 
ಭೀಮನನು ನೃಪವರನ ಸುಯ್ದಾನದಲಿ ನಿಲಿಸಿದನು (ಕುವಾದ್ರೋ. ೯-೩೪); ಆಪ್ತರ್ಗೆ 
ರಣದ ಸುಯ್ದಾನಮಂ ಪೇಳ್ದು ನಿಜಬಲಸಹಿತ ಪಾರ್ಥಸುತನನುವಾದನು (ಜೈಮಿಭಾ. 
೨೪-೨೯). ೨. ನಾನೆ ಸುಯ್ದಾನದಿಂದಂ ಬಂದು ಕಳುಪುವೆಂ (ಇಹರ. ದೇ. ೪೦-೧); 
ಮೋಸವೋಗದಿರೆನುತ್ತಡಿಗಡಿಗೆ ಸುಯ್ದಾನವಂ ಮಾಳ್ಪ ಭಟರು (ಚಿಬಪು. ೪೨-೧೦). 
೬. (7): ಶ್ರೀಕರದ ತತ್ಸರೋವರಮಾನೀಕ್ಷಿಸಿ . ತನ್ನ ಪ್ರತಿಬಿಂಬ 
ಶಶಿಯಕಾಂತ ಕಲ್ಲಳೊಳು ಮಾರ್ಪೊಳೆಯಲವನು ನೋಡುತ್ತೆ ಸುಯ್ದಾನದೊಡನೇ 
(ನವಮೋ. ೮-೩೫). ಸುವಿದಾನ: (1). [ಆ ಸಂ. ಸುವಿಧಾನ] 

ಸುಯಿದಾನಿ, ಸುಯಿಧಾನಿ, ಸುಯ್ದಾನಿ, ಸುವಿದಾನಿ (ನಾ). ಎಚ್ಚರಿಕೆ 
ಯಿಂದಿರುವವನು; ಜಾಗರೂಕ: ಗೆಯ್ಯಬಲ್ಲಹ ಕಮ್ಮತಿಗನಲ್ಲಯ್ಮನತಿ ಸುಯಿದಾ 
[ಪಾಠಾಂ. ಧಾನಿ ತಾ ಕಕ್ಕಯನಂತರ್ವರ್ತಿ ಸಾಮಂತಂ ಮಲಯರಾಜಂ (ಬಸಪು. ೯-೪೬). 
ಸುಯಿಧಾನಿ: ಸರ್ವಸುಯಿಧಾನಿ ಎಂದೆನಿಸಿಕೊಳಬಲ್ಲಡೆ ಬಂದ ಕಾಮಕ್ರೋಧವ 
ಲಿಂಗಾರ್ಪಿತವ ಮಾಡಬೇಕು (ಅವಚಂ. ೩೯-೧೬೮). ಸುಯ್ಹಾನಿ: ಕಮಳದ 
ಪರಿಮಳ ನಿಳಯನು ಸುಯ್ದಾನಿಯಾದ ಶರಣ (ಅವಚಂ. ೨೮೬-೧೨೯೯); ಗುಣಕಮಳ 


ಸುಯಿಧಾನ 


ಕುಸುಮ ಪರಿಮಳನಿಳಯನು ಸುಳುಹು ಸುಯ್ದಾನಿ ಮಹಿಮ ಶರಣ (ಶಿವಗೀ. ೫೨-೨೫೦); 
ಕುಲಛಲ ಮೊದಲಾದಷ್ಟಮದಗಳ ನೀಗಿದ ಸುಯ್ದಾನಿ ; 
ಸುವಿದಾನಿ: (86). [ಸುಯಿದಾನ + - ಇ) 

ಸುಯಿಧಾನ 'ಸುಯಿದಾನ' ನೋ. 

ಸುಯಿಧಾನಿ "ಸುಯಿಬಾನಿ' ನೋ 

ಸುಯಿಲ್‌, ಸುಯಿಲು (ನಾ). ೧. ಉಸಿರು; ಶ್ವಾಸ: ಕೋಕಿಲಂ ಧ್ವನಿಗೆ ತಂಬೆಲರು 
ಸುಯಿಲ್ಲೊಪ್ಪುವ ಗಿಳಿ ನುಡಿಗೆ ಲತೆ ನಡುಗೆ . .. ತಳಿರು ಪದತಳಕೆ ಹುರುಡಿಸುವ ರೂಪಂ 
ತಾಳ್ಹ ವನಿತೆಯರು ಸುಳಿದರು (ಹಚಕಾ. ೪-೪೨). ಸುಯಿಲು: ೨. (ಕೋಪ, ದುಃಖ 
ಮುಂತಾದುವುಗಳನ್ನು ವ್ಯಕ್ತಪಡಿಸುವ) ನಿಡಿದಾದ ಉಸಿರು; ನಿಟ್ಟುಸಿರು: 
ಮೊಗದ ಹೊಗರವಗಡಿಸೆ ಸುಯಿಲಲಿ ಹೊಗೆಯ ಹೊದಣಂಕುರಿಸೆ ಬಿಡುಗಣ್ಣು 
ಗಳೊಳೊಕ್ಕುದು ಕೆಂಪು (ಕುವ್ಕಾಭೀ. ೬-೨೦); ನಿಜಾಂತಃಕರಣದತುಳವೃಥೆಯ ಸುಯಿಲಿ 
[ಪಾಠಾಂ. ಸುಯ್ಲಿ]ನ ಶಿರದ ತೂಗಿನ ತಳ್ಳವಾಖಿನಲಳಲಿದಳು ಕಾಂತೆ (ತೊರರಾ. 
೨-೩-೪೦); ಸನ್ನೆಯ ನಸುವಾತುಗಳ ನೆಗಳ್ಹ ಸುಯಿಲ ನಾಚಿಕೆಯ ಗುಹನೆಸುಗೆಯಿಂ ಸೀಳ್ದೆ 
ಮೆಯ್ಗಳ ಖಳರ್‌ ಬಂದು (ಚಿಬಪು. ೫೦-೩);ಹಿಡಿದೊತ್ತಿ ತಡೆದಿಹ ಸುಯಿಲನು ಕಿವಿಗೊಡುತ 
(ಗಾಥಾಸ. ೭-೨೭). "ಸುಯ್ಕಲ್‌' ಪರಾ. [ ಸುಯ್‌, ಡದ ಇಲ್‌) 

ಸುಯಿಲು "ಸುಯಿಲ್‌' ನೋ. 

ಸುಯಿಲ್ಲಂಪು (ನಾ). ಉಸಿರಿನ ಸುಗಂಧ: ಕರಕಮಲದಿಂ ಪುಷ್ಪವಿರಧೆಯೇರಿಸಿ 
ಸುಯಿಲ್ಲಂಪಿನುರೆ ಧೂಪ ನೇತ್ರಜ್ಕೋತಿಯಂ ಬೆಳಗುತೆ (ನವಮೋ. ೨೧-೬೨). . 

[ಸುಯಿಲ್‌ 4 ಕಂಪು] 

ಸುಯಿಲ್ಲರೆ (ಕ್ರಿ). ನಿಟ್ಟುಸಿರು ಬಿಡು: ನೊಂದು ನೋಯದಲಿ ಮೊಗಗಂಟಿಕ್ಕಿ 
ತಿರುಹುತ್ತ ಸುಯಿಲ್ಲರೆವುಶಿರಲಾಗಳು (ನವಮೋ. ೧೫-೧೩). [ಸುಯಿಲ್‌ + ಕರೆ] 

ಸುಯೋಗ (ನಾ). ಒಳ್ಳೆಯ ಯೋಗ; ಅದೃಷ್ಟ: ಆರಂಭದಲ್ಲಿಯೇ ಸೂತ್ರಗಳ 
ಮತ್ತು ಲಕ್ಷಣಗಳ . . . ಗೋಜಿಗೆ ಹೋಗಬೇಕಾಗಿಲ್ಲವೆನ್ನುವುದು ನಮ್ಮ ಸುಯೋಗ 
(ಸಾಹಿವ್ರ ೬೨); ತೊಳೆ ಜೇನುಗಳ ಸವಿಯ ಸುಯೋಗ ಪ್ರಾಪ್ತಿಗಾಗಿ ಹಾತೊರೆದರು 
(ಹಸುಹೊ. ೫೧). ([ಸಂ.) 

ಸುಯೋಧನ (ನಾ). ೧. ಚೆನ್ನಾಗಿ ಯುದ್ಧಮಾಡುವವನು. ೨. ಧೃತರಾಷ್ಟ್ರನ 
ಹಿರಿಯ ಮಗ; ದುರ್ಯೋಧನ: ಗುರುಗಳಂ ಕುಲವೃದ್ಧರನಾಜಿಗುಯ್ದು ಕೆಮ್ಮಗೆ 
ಪಗೆವಾಡಿಯೊಳ್‌ ನಗಿಸಿಕೊಂಡೊಡೆ ಬಂದಪುದೇಂ ಸುಯೋಧನಾ (ಪಂಪಭಾ. ೧೦-೧೬); 
ಸುಯೋಧನವಸುಮತೀಶನ ವೈಭವದಲಾಸ್ಥಾನ ಚೆಲುವಾಯ್ತು (ಕುವ್ಮಾಉ. ೮-೩೪). 

ಸಂ.) 

ಸುಯ್ಗ್ಲಂಪು, ಸುಯಿಗಂಪು (ನಾ). ಉಸಿರಿನ ಸುವಾಸನೆ; ಶ್ವಾಸೋಚ್ಛ್ಚಾಸದ 
ಸುಗಂಧ: ಅಧರರಸದೆ ಸುಯ್ಲಂಪಿಂದಾಗಳ್‌ ಕಿವಿ ಮೆಯ್ಕಣ್ಮಾಲಗೆ ವಿಳಸನ್ನಾಸಿಕಮನಲ್ಲಿ 
ತಣಿಪುತಿರ್ದಳ್‌ (ಗಿ06. ೪-೧೫೧); ನಳಿದೋಳ್ಗಳ್‌ ಶಾಖೆಯಂ . . . ಕುಚಂಗಳ್‌ ಫಲಮಂ 
ಸುಯ್ಗಂಪು ಕಂಪಂ ಮಿಗೆ ಸೊಗಯಿಸಿತು (ಪುಷ್ಪಪು. ೭-೨೯); ಅರೆವ ಚಂದನಕೆ 
ನಲುಸುಯ್ಗಂಪಿಗೆಅಪಳಿಗಳುರವಣೆಗೆ ಸತಿ ರನ್ನದೊಡದೋಳನೆತ್ತುತಿರೆ 
(ಭಾವಚಿಂ. ೨-೧೧). ಸುಯಿಗಂಪು: ಸಂಪಗೆಯರಲ್ಲಳ ಮಾಲಲೆಂದೊರ್ವಳು 
ಕೆಂಪಿನಿಂದಿರುತಿರಲವಳ ಸೊಂಪಿನ ನಾಸಾಪುಟದ ನಸು ಸುಯಿಗಂಪು ಸಂಪಗೆ ಪೂಗಂಪ 

[ಸುಯ್‌ 3 ಕಂಪು 

ಸುಯ್ಗರೈೆ (ಕ್ರಿ). ನಿಟ್ಟುಸಿರು ಬಡು: ಮಡದಿಯರ ಮೋಹರವೆ ಪೇಳೆಂದು 
ಚಿಂತೆಯಿಮ್ಮ ಡಿಯಾಗಿ ಸುಯ್ದ್ಲರೆವುತಿರಲು ಆಳಿಯರೆಲ್ಲ ಬೆಜಗಾಗಿ 'ಚಿಂತಿಸುತಿರೆ 
(ಪ್ರೌಢರಾ. ೬-೫೧). [ಸುಯ್‌ + ಕರೆ, 

ಸುಯ್ಲರ್ಕೆ (ನಾ). ಉಸುರಿನ ಸದ್ದು: ಅವಳ ಕಾಲ ಹೆಜ್ಜೆ, ಬಳೆಯ ಸಪ್ಪಳ, 
ಬಾಯಿಯ ಸುಯ್ಲರೆ ಎಲ್ಲವೂ ಕೇಳದಾದವು (ಕನಕೆ. ೧೧೬). (ಸುಯ್‌ 4 ಕರೈ) 

ಸುಯ್ತ (ನಾ). .ಉಸಿರು; ಶ್ವಾಸ: ಸುಯ್ತಂ, ಸುಯ್ತಂಗಳ್‌ (ಶಬ್ದಾನು. ೫೩ ಪ್ರಯೋ). 

[ಸುಯ್ಮ್‌ + - ತೃ] 
ಸುಯ್ದನಿ (ನಾ). ಸುಯ್‌ ಎಂಬ ಧ್ವನಿ: ತೆರೆಯೆದ್ದು ತೆರೆ ಬಿದ್ದು ಬತ್ತ ಬತ್ತರ 


(ಮೈಲಾರ. ೧೪೭-೪). 


ನಗಲು (ಅಂಜಚೆ. ೩-೫೫). 


25 


ಸುಯ್ಕೆಲರ್‌ 


| ಗದ್ದೆ ತೆನೆವುಲ್ಲೆ ತೆನೆಯುಜ್ಜುವುದು ಸುಯ್ದನಿಯ ಸೂಸಿ (ಚಿತ್ರಾಂಗ. ೫೩-೧೪೬೮). 
[ಸುಯ್ಮ್‌ ೬ ದನಿ) 

ಪುಯ್ದಾನ "ಸುಯಿದಾನ' ನೋ. 

| 


ಮು ಕಣ್‌ ತೊಯ್ದುದಿರ್ಪಿನಿಂ 
ಸುಯ್ದೋರಿದತ್ತುಸಿರು (ಚತ್ರಾಂಗ. ೩೮-೧೦೩೩). [ಸುಯ್‌, 4 ತೋರು (ಆ ತೋಲು)) 

ಸುಯ್ದನಿ (ನಾ). ನಿಟ್ಟುಸಿರಿನಿಂದ ಕೂಡಿದ ಕಣ್ಣೀರು; ಶೋಕಾಶ್ಪು: 
ಸುಯ್ದನಿವೆರಸಿ ಬೀಳ್ಕೊಂಡರೊರ್ವರೊರ್ವರನಳಲ್‌ವೆಂಕೆಯಿಂ ದಹಿಸಿ 

(ಸುಯ್ಮ್‌ 4 ಪನ್ನ) 

ಸುಯ್ಬು (ನಾ). ಉಸಿರು; ಶ್ವಾಸ: ಸುಯ್ದಿನುಬ್ಬೇಗದಿಂ . ದಾಶರಥಿ: ""ನೋಳ್ಪ 
ಮೆಲ್ಲಿರ್ಪುದಾ ಬೀಳ್ಕೆ 1'' (ಶ್ರೀರಾಮಾ. ೨೯೪-೨೬೧). [ಸುಯ್ಮ್‌ -- - ಪ್ರ 

ಸುಯ್ಯತಾಣ (ನಾ). ಕಸೂತಿಬಟ್ಟೆ; ಅಲಂಕಾರದ ವಸ್ತವಿಶೇಷ: ಓಳಿ 
ದೋರಣಮಾಯ್ತು ಹಾರದ ಪಚ್ಚೆಸಾರದ ಮಾಲೆ ಸಾಧಾಳಿಯೊಳ್ಳುಡಿಯಾಯ್ತು 
ಚೀನದ ಸುಯ್ಮತಾಣದ ಪಟ್ಟೆ ಹರ್ಮಾಳಿದಪ್ಪದೆ ರಯ್ಮಮಾಯ್ತೆಸೆವಾಟಪಾಟದ 
ಗೀತಿ... ತತ್ಪುರಮಧ್ಮದೊಳ್‌ (ಪಂಪಭಾ. ೧೪-೧೫). ೫ ಇದು "ಸೂಯಿಯಾಣ' 
ಎಂದಿರಬಹುದು. [ಎ ಸಂ. ಸೂಟೀಯಾನ?] 

ಸುಯ್ಯಲ್‌, ಸುಯ್ಕಲು, ಸುಯ್ಲು (ನಾ). ೧. ಉಸಿರು; ಶ್ವಾಸ: ಸೂಳೇಜೆ 
ಸುಯ್ಕಲ್‌ ಚಲ್ಲಾಟಂಬೆತ್ತು ಕಾಂತಾಮಣಿಯುಗುರಿಸಿದಳ್‌ ತೈಲಮಂ ಬಾಲೆಗಾಗಳ್‌ 
(ಉದ್ಭಟ. ಆ-೧೫). ಸುಯ್ಯಲು : ೧. ಸುವ್ದಿಗೆ ಸುಯ್ಕಲ ತಂದವಳು ನಮ ಕೃಷ್ಣನ 
ಹೃದಯದಿ ನಿಂದವಳು (ಗೋಕು:ಿ. ,೪೨-೨೫). ೨. (ಆಯಾಸ, ದುಃಖಗಳಿಂದ 
ಬಿಡುವ) ನಿಡಿದಾದ ಉಸಿರು; ನಿಟ್ಟುಸಿರು: ಅವರು ನಗುವ ನಗೆಯೊಂದೇ ಬಗೆ, 
ದುಃಖವುಂಟಾದರೆ ಒಂದೇ ತರದ ಅಳು, ಸುಯ್ಕಲು (ರಾಮೂನೆ. ೧೧೪). ಸುಯ್ಲು : 
೧. ತನುವಿನ ಕಾಯ್ದಂ ಬೇಟದ ಮನಮಂ ಸುಯ್ಲಿಂ ನೆಗಳ್ಳುವರ್ಕಪಟತೆಯಿಂ 
(ಮದತಿ ೧೧-೨೧);ಉನ್ನತಚಿಂತೆ ನಟ್ಟು ನಿಲೆ ಚಿತ್ತದೊಳಾಕುಳೆ ಸುಯ್ದು ಸುಯ್ಲಿನಿಂ ತನ್ನ 
ಕರಾಗ್ರಪಂಕಜಮನೆಯ್ತೆ ಮುರುಂಟಿಸುತಿರ್ಪಳಾವಗಂ (ಬಾಧಪು. ೩-೮). ೨. ಸುಯ್ಲು 
ದುಗುಡದ ಜಾಳಿಗೆ (ಕುವ್ಕಾಳ. ಓರಿಇ. ೨೦-೧); ಪ್ರಾಣಕಾಂತರ ತಳ್ಳೆ ಸಡಿಲಿ ದುಃಖದಿಂದ 
ನಿಡುಸುಯ್ವ ಕಾಮಿನಿಯರ ಸುಯ್ಲಿಂ ಸೀದಂತೆ ಬೆಳ್ಳಿಂಗಳು ತಗ್ಗಿತು (ವಚಳಾ. ೭೩). 
೩. (ರೋಷ ಅಥವಾ ಕೋಪದಿಂದ) ಬುಸುಗುಟ್ಟುವುದು: ಉರಿದನಗ್ಗದ 
ರೋಷದಲಿ : ಹೊಗೆ ಹೊರಳಿಗಟ್ಟಿತು ಸುಯ್ಲಿನಲಿ ಸಂವರಿಸಿಕೊಳು ಕೌಂತೇಯ 
ಎನುತೆಚ್ಚನು (ಕುವ್ಮಾಶ. ೨-೩೧). ೪. ದನಿ; ಶಬ್ದ: ಮೆಲುಗಾಳಿಯ ಸುಯ್ಲುಗೆ ಈ ಕಣಿವೆ, 
ಬೆಟ್ಟಗಳೆಲ್ಲ ಸೇರಿ ಹಿರಿಯ ದೇಗುಲವೊಂದರ ಗರ್ಭಗುಡಿಯಂತೆ ಕಾಣಿಸುತ್ತದೆ 
(ಕುಡಿಕೂ. ೮೭). [ಸುಯ್‌ 4 - ಅಲ್‌) 

,ಸುಯೃಲು "ಸುಯ್ಕಲ್‌' ನೋ. 


(ಶ್ರೀರಾಮ. 


೧೭೪-೫೯೨). 


35| ಸುಯ್ಯಾಣ "ಸೂಯಿಯಾಣ' ನೋ. 


40 


ಸುಯ್ಕಾಣವೆಸ (ನಾ). ಕಸೂತಿಕೆಲಸ: ಸುಯ್ಮಾ!ಪಾಠಾಂ. 

ಕತ್ತರಿವೆಸದ ಮಣಿವೆಸದ ಮೇಲ್ಲಟ್ಟಿನೊಳ೦ (ವರ್ಧಪು ೭-೩ವ). 
(ಸುಯ್ಮಾಣ (ಆ ಸೂಯಿಯಾಣ) 4 ಬೆಸ) 

ಸುಯ್ಯಾಖು (ಕ್ರಿ). "ಸುಯ್‌' ಎಂಬ ಧ್ವನಿ ತಗ್ಗು,-ಕಡಮೆಯಾಗು: 
ತಿವಳಿಯೊಳ್‌ ಮಿಡುಕಾಅದ ಮುಣ್ಣಿಂದಿಕ್ಕಿದ ಲಂಡದ ಬೆಂಕೆಯಿಂ ಕವಿವ 
ಕಿಬ್ಮದದೊಳ್ಳೊನಲೊಳ್‌ ಸುಯ್ಕಾಅದ ಪೆರ್ನೊರೆಯಿಂ ತಗುಳ್ಹ ವಿಹತಾಂಬುವ 
ಬಲ್ವೊನಲಿಂದಿರ್ಪಾಜದ ಬಟ್ಟೆಯೊಳೊಕ್ಕ ಪಲ್ಲವನಿಕಾಯದಿನಂದಜ್‌ ದಂ 
ಕಾಡಾನೆಗಳಾಗಡೆ ಪೋದುದಂ (ಕಾವ್ಮಾವ. ೬೨೬). [ಸುಯ್ಮ್‌ 3- ಆಜು | 

ಸುಯ್ಯ್ಯು "ಸಯ್‌,' ನೋ. 

| ಸುಯ್ಜು "ಸುಯ್ಮ್‌' ನೋ. 

ಸುಯ್ಕೆಲರ್‌ (ನಾ). ೧. ಉಸಿರಿನ ಗಾಳಿ: ಸುಯ್ಕೆಲರಿಂ ಪಾಣಿದಪುವೆನಿಪ 


ಯ್ಯ।ಣವೆಸದ 


ಸುಯೈಲರ್ಗಂಪು 


ದುಕೂಲಂಗಳಂ ಪಿಡಿದು ನೆಲವನುಗೃಡಿಪ ಕೇಯೂರಕನುಮೊಡವರೆ (ಕಾದಂಉ. ೧೦೫). 

೨. ನಿಟ್ಟುಸಿರಿನ ಗಾಳಿ: ಮಯ್ಯ ಬಿಸುಪಿಂ ಸುಯ್ಕೆಲರ ಬೆಂಕೆಯಿಂ ವನಂ 

ಕೊರಗುತ್ತಮಿರೆ (ನಂಬರ. ೧೨-೧೧೯); ನೀಳ್ತೊಗೆತರ್ಪ ಸುಯ್ಕೆಲರ್ಗುಡಿದ ಗಾಳಿ 

ಸೋಂಕಿದವರಂ ಸುಡುತಿರ್ಪುದು (ಕಬ್ಬಿಣ. ೩೧೪); ಅಮರ್ದಪ್ಪಿ ಚುಂಬಿಸಿ ನೆರೆಯ 

ಬೆಮರ್ವನಿ ತೊಟ್ಟಿಟ್ಟು ಸು[ಪಾಠಾಂ. ಸೂ!ಯ್ಕೆಲರುಬ್ಬಿತೆಂದಮಮ ಕೋವಿದರಾಡಬಹುದೆ 

(ಸಬಯ್ಮ್‌ 4 ಎಲರ್‌) 

ಸುಯ್ಯೆಲರ್ಗಂಪು (ನಾ). ಸುಯ್ಗಂಪು: ಉಣ್ಣುವ ಸುಯ್ಕೆಲರ್ಗಂಪುಗಳ್‌ 
ದಳಂಗಳನಧಿವಾಸಿಸುತ್ತುಮಿರೆ ಘಟ್ಟಿಮಗುಬ್ಟುವುದಂಗನಾಜನಂ (ಚಂದ್ರಪ. ೧-೧೩೦). 

[ಸುಯ್ಕೆಲರ್‌ 4 ಕಂಪು] 

ಸುಯ್ಲಾಡು (ಕ್ರಿ). ಉಸಿರಾಡು; ಶ್ವಾಸೋಚ್ಛ್ಛಾಸ ಮಾಡು: ಜವಹುರದ 
ಪುಟುಗಳ್ಲೆ ಸುಯ್ಲಾಡುವ ಜೀವದ ಗಾಳಿಯಕ್ಕುಂ (ರಾಮಾಶ್ವ. ೮೬-೧೯); (ಸುಯ್ಲಾಡದೆ) 
ಹಾಗೇಕಾಯ್ತು? (ಬೆಟ್ಟಳ. ೬೮-೭). [ಸುಯ್ಲು («ಆ ಸುಯ್ಕಲ್‌) 4 ಆಡು) 

ಸುಯ್ಲಿಡು (ಕ್ರಿ). "ಸುಯ್‌' ಎಂಬ ದನಿಮಾಡು: ಸುಯ್ಲಿಡುತಿಹ ಸರ್ಪ 
ಸುಮ್ಮನಾದುದ ಕಂಡೆ (ಶಿವಗೀ. ೧೫೩-೭೮೯). ಕೆಸರ ಕುಂಟೆಯಲ್ಲಿಳಿದು ಮುಳುಗಿ ಮೂಗಿನ 
ಸೊಳ್ಳೆಯನ್ನು ಮೇಲೆತ್ತಿ ಸುಯ್ಲಿಟ್ಟು ಆನಂದಪ್ರದರ್ಶನವೆಸಗುವ ಅದೊಂದು ಪ್ರಾಣಿ 
(ನಾಡೋಜ. ೩೭೧). [ಸುಯ್ಲು (ಆ ಸುಯ್ಕಲ್‌) 4 ಇಡು] 

ಸುಯ್ತು "ಸುಯ್ಕಲ್‌' ನೋ. 

ಸುಯ್ಚ "ಸುಯ್‌,' ಪರಾ. 

ಸುಯ್ವಿಡು (ಕ್ರಿ). ನಿಟ್ಟುಸಿರು ಬಿಡು: ಕಕ್ಕುಗುರಿನೇರ್ಗಳಂ ಸುಯ್ದಿಟ್ಟು ಸುಗಿದಂ 
(ಕಾಲೂರ. ೯೮-೧೯೬). [ಸುಯ್ಮ್‌ 4 ಬಿಡು) 

`ಸುಯೈೆಂಕೆ (ನಾ). (ಆಲಂ) ನಿಟ್ಟುಸಿರಿನ ತಾಪ,--ಬಿಸಿ: ಅಳಕಸಂದೋಹಮಂ 
ಮಾಣದಳ್ಳಾಡುವ ಸುಯ್‌ ಸುಯ್ಟೆಂಕೆಯಿಂದಿರ್ಪಳಿದಧರಮವಳ್ಗಿತ್ತುದಂದೊಂದು 
ಚೆಲ್ವ್ಪಂ (ಜಗವ. ೧೧-೬); ವಿರಹಾವಸ್ಥೆಯನಪ್ಪುಕೆಯ್ದು ಪಿರಿದುಂ ಸುಯ್ವೆಂಕೆಯಿಂ 
ಪಂಕಜೋತ್ಮರಮಂ ಕಂದಿಸುತುಂ (ಕುಸುಮಾ. ೧೦-೪). [ಸುಯ್ಮ್‌ *- ಬೆಂಕೆ) 

ಸುಯ್ರೊಡರ್‌ (ಕ್ರಿ). ನಿಟ್ಟುಸಿರು ಸೂಸು, -ಹೊಮ್ಮು : ಅವಳ್‌ . . . ಸಾರ್ದು 
ಸುಯ್ರೊ [ಪಾಲಾ. ಯ್ಯ]ಡರೆ ಸೀದ ಲತಾಳಿಯಿವಪ್ಪೆ ಬೆಂದು ಕಂದೊಗೆದೆಳಗೌಂಗಿವೆಂಬ 
ಕುಲುಪಂ ಪಲವಾಂತುವು ನಂದನಂಗಳೊಳ್‌ (ಚಂದ್ರಪು. ೫-೧೩೩). 

[ಸುಯ್ಮ್‌ 4 ಪೊಡರ್‌] 

ಸುಯ್ಸು (ಕ್ರಿ). ನಿಟ್ಟುಸಿರುಬಿಡುವಂತೆ ಮಾಡು; ದುಃಖಪಡಿಸು: 
ಕೇಳ್ವಿಳಾಸಿನಿಯನದೇಕೆ ಸುಯ್ಸಿದಪೆ ನೀನಿರದಾಲ್‌ಸು ಕಾಮತಾಪಮಂ (ಶೃಂಗಾರ. ೪-೯). 

[ಸುಯ್ಮ್‌ 3- - ಸು) 

ಸುರ (ನಾ). ೧. ಅಮೃತವನ್ನು ಕುಡಿದವನು; ದೇವತೆ: ಸುರರ ಬೇಡಿದಡಿಲ್ಲ 
ನರರ ಬೇಡಿದಡಿಲ್ಲ ಬಣಿದೆ ಧೃತಿಗೆಡಬೇಡ (ಬಸವ. ೨೬೭); 'ಸುರರ್ಗೆ ಗುರು ವಜ್ರಿ 
(ಜಗವ. ೧-೩೩) ೨. ನೇಸರು; ಸೂರ್ಯ. ೩. ಒಂದು! ಬಗೆಯ ಸಸ್ಕ; 
ಸುರಹೊನ್ನೆ: ಸುರ - ಪರದೇಶದ್ದು . .. ಸಮುದ್ರತೀರದಲ್ಲಿ ಸರಸಾಗಿ ಬೆಳಿಯುತ್ತದೆ 
(ಕಭಾಗೆ. ೪೪). ೪. [ಗಣಿತ] ಮೂವತ್ತುಮೂರು ಎಂಬ ಸಂಖ್ಯೆಯ 
ಸಂಕೇತ : ""ನಖಮದಿಪ್ಪತ್ತು ಸುರಮೆನಲು ಮೂವತ್ಮೂಟು'' (ಮಂಗರಾ. ೧೦೪-೯). 
೫. (ಛಂದ। ಒಂದು ಅಕ್ಷರಗಣ; ಮೂರು ಲಘುವಿರುವ ಅಕ್ಷೆರಗಣ; 
ನಗಣ (ಟಟಟ) : ಸುರರ ನೆರವಿ ನೆರೆಯೆ ಪರಮೆ (ಛಂದೋಂಬು. ೨-೬೦). ಸಂ.) 

ಸುರಂಗ್ಮ (ನಾ). ೧. (ಕಳವು ಮೊದಲಾದುವುಗಳಿಗಾಗಿ ಗೋಡೆಯಲ್ಲಿ) 
ಕೊರೆಯುವ ಕಂಡಿ; ಕನ್ನ; ತೂತು: ""ಸುರಂಗಮೆನೆ ಕನ್ನಂ'' (ಮಂಗರಾ. ೬೭-೫). 
೨. ಭೂಮಿಯಲ್ಲಿ ಕೊರೆದು ಮಾಡುವ ದಾರಿ, - ಮಾರ್ಗ: ಮಿಗೆ ಗಿರಿದುರ್ಗದ 
ನೆಲೆಗೋಂಟೆಗೆ ಸವೆಯೆ ಬಳಿಕ್ಕೆ ಸುರಂಗಂಗಳನೆರಡಂ (ಹಮ್ಮಿಕ. *-೨೭); ಮುಜ್‌ದರು 
ತಳಿಗಳ ಮೇರುವೆಗಳ ಸುಟ್ಟು ನೆಟೆ ಸುರಂಗಗಳ ದ್ವಾರದಲಿ ಕರಿಯ ಮದ್ದನು ತುಂಬಿ 
ಹೊತ್ತಿಸಿ (ಕಂನವಿ. ೧೪-೭೮); ಆ ಕೋಟೆ ಪಾಯಗಳಲ್ಲು ಸುರಂಗವನ್ನು ತೆಗೆಸುತ್ತಾ 
ಇದ್ದರು (ಕಾಚಂದ್ರ. ೭೧). ಓ. ಒಳ್ಳೆಯ ಬಣ್ಣ; ಕಾಂತಿಯುತವಾದ ವರ್ಣ: 


(ಭರಚ. ೧೦-೧೭೮). 


16 


ತಿಕ 


೮೬೧೭ 


po 


SS ದಾ 


ಸುರಂಜಿ 


ವಿಪ್ರಸಂಕುಳಕ್ಕುತ್ತಮದರ್ಪುಣಂಗಳನಪೂ(ರ್ವೃ।ಸುರಂಗನವಾಂಬರಂಗಳಂ ವೃತ್ತಿಯನಿತ್ತು 
ಯಜ್ಞಮನೆ ಮಾಡೆ (ಎಇ ೩11, ೩೩೦-೧೫; 929); ಅಂಗನಾಮಣಿಗಂಗನೆಯರು ಸುರಂಗ 
ಮೌಕ್ತಿಕಹಾರ ಮಣಿಪದಕಂಗಳಂ ನೇವಳವನನುಸಂಧಿಸಿದರನುವಾಗಿ (ಬಸವ. ೪-೩೭); 
ಕೃಷ್ಣಾಗರುವಿನೊಟ್ಟಿಲ ಸುರಂಗದ[ಪಾಕಾಂ. ಗಿನ] ಪಟ್ಟೆ ಪಟ್ಟಾವಳಿಯ . . . ಒಟ್ಟಿದರು 
(ಕುವ್ಮಾಸ. ೫-೪೭). ೪. ಸುಂದರವಾದ ಮಂಟಪ; ಒಳ್ಳೆಯ ರಂಗಮಂದಿರ: 
ಮಂಗಳೋದಯವೆತ್ತ ಮುತ್ತಿನ ರಂಗವಾಲಿಗಳಿಂದೆ ಕಂಗೆ ಸುರಂಗವೆನಿಸಿದ ಮೇಲು 
ಕಟ್ಟಿನ ಕಂಬಗಟ್ಟುಗಳಿಂ . . . ಪುಷ್ಪಕನಿಳಯ . . .ರಂಜಿಸಲು (ಬಸಪು ೧೨-೧೩). 
೫. ಹೆಚ್ಚಾದ ಪ್ರೀತಿ; ಅತಿಶಯವಾದ ಅನುರಾಗ: ಮಂಗಳದ ಲಿಂಗಾವತಾರದ 
ಸಂಗದಿಂ ಮಡಿವಳನ ಭಕ್ತಿ ಸುರಂಗಮಹಿಮೆಯನಟ್‌ಯಲಾಜದೆ ಪಲವುರೂಪುಗಳ 
ಧರಿಸಿ (ಬಸಪು. ೨೨-೫೮). 
ಸುರಂಗಹೊಡೆ ಎ ನೀರಿನಲ್ಲಿ ಆಳವಾಗಿ ಮುಳುಗು: ನೀರೊಳಗೆ ಸುರಂಗ 
ಹೊಡೆದು ಬಾವಿಯ ಆಚೆಯ ಬದಿಗೆ ಹೋದನು (ದಾಸಹು. ೧೧). ([ಸಂ.] 
ಸುರಂಗ್ಡ (ನಾ). ಸಿಡಿಮದ್ದು; ಸ್ಫೋಟಕವಸ್ತು : ಕಲ್ಲುಗಳನ್ನು ದೊಡ್ಡ ಸುತ್ತಿಗೆಯಿಂದ 
ಚಾನಗಳಿಂದ ಅಥವಾ ಸುರಂಗದಿಂದ ಒಡೆದು (ಕೃಒಪ್ರ. ೪೧). [?! 
ಸುರಂಗದ್ವಾರ (ನಾ). ಭೂಮಿಯಲ್ಲಿ ಕೊರೆದು ಮಾಡಿರುವ ಒಳದಾರಿಯ 
ಬಾಗಿಲು: ನೀರ ತುಂಬುವ ದಿಡ್ಡಿಯೊಳಸುರಂಗದ್ವಾರ ತೋಟ್‌ತು ಕಣ್ಣೆ ಕಾತುಕವ 
(ಕಂಸವಿ. ೧೧-೧೩೭). [೫ಂ.) 
ಸುರಂಗಮಾರ್ಗ (ನಾ). ಭೂಮಿಯಲ್ಲಿ ಕೊರೆದು ಮಾಡಿರುವ ಒಳದಾರಿ, 
— ಮಾರ್ಗ: ವಿದುರನು ಕಳುಹಿಸಿದ ಕಾಮಾಟದವನ ಮುಖವಚನದಿಂದ ಅವನು 
ಮಾಡಿದ ಸುರಂಗಮಾರ್ಗದಿಂದ ಹೊರಟು (ಕೃವಾಆ. ೪೬೩); ಉದ್ಯಾನದ ಬೇಲಿಯೊಳಗೆ 
ಇರುವ ಸುರಂಗಮಾರ್ಗದ ಬಾಗಿಲಿಂದ ಒಬ್ಬ ವೃದ್ಧನೂ ಒಬ್ಬ ಸ್ತ್ರೀಯೂ . , , 
ಹೋಗುತ್ತಿದ್ದಾರೆ (ಮುದ್ರಾಮಂ. ೨೦೧). (ಸಂ.] 
ಸುರಂಗಿ (ನಾ). ಒಳ್ಳೆಯ ವರ್ಚಸ್ಸುಳ್ಳವನು; ಕಾಂತಿಯುತನಾದವನು: 
ಮೋಕ್ಷದೊಳ್‌ ವ್ಯಕ್ರವಾಗಿಹ ಸುರಂಗಿ ಶಿವತತ್ತ್ವವುಳ್ಳವನಾಗಿ (ಎೀಶೈಪು. ೬-೨-೬೮). 
| (ಸಂ. ಸುರಂಗಿನ್‌] 
ಸುರಂಗಿತ (ಗು). ೧. ಚೆನ್ನಾಗಿ ಬಣ್ಣಬಳಿದ; ಮೆರುಗುಕೊಟ್ಟ. (ನಾ). 
೨. ಒಳ್ಳೆಯ ಕಾಂತಿ: ಸಾಂಗಮಾಗಲು ಸಿದ್ಧಮಂತ್ರ ಸುರಂಗಿತವನೊದವಿಸಿ 
ಎಶುದ್ಧೋತ್ತುಂಗಚಿನ್ನಯಸತ್ತ್ಯಭೆಯನಾತ್ಮದೊಳಗಳವಡಿಸಿ (ಬಸಪು. ೪೯-೩೩). 
೩. [ಸಂಗೀತ] ವೀಣಾವಾದನದಲ್ಲಿ ಒಂದು ಬಗೆ: ಸಾರಿ ಸುರೀತಿ ರಕ್ತಿ 
ಪದಕ್ರಮಮಂ ವಳಿ ಸುರಂಗಿತಮಾಯತಂ ಮಣಿ ಕಂಪತಂ . . . ಬೆಡಂಗಮರೆ ಬಾಜಿಸುತೆ 
ಚಾರುವೀಣೆಯಂ (ವೃಷಎ ೧೧-೯). (ಸಂ. 
ಸುರಂಗಿಸು (ಕ್ರಿ). ಚೆನ್ನಾಗಿ ಹೊಳೆ; ಪ್ರಕಾಶಿಸು: ಗಂಗೆಯಾತನ ಕೆರ್ಪು ಸೋಂಕಿ 
ಜಗಂಗಳೊಳು ಸಲೆ ತೀರ್ಥಮಾಗಿ ಸುರಂಗಿಸಿದಳು (ಒಸಪು. ೧೮-೯೪); ಪರಿಮಿತಾನ್ನಂಗಳಂ 
ದಿನದಿನದೊಳುಂಡು ಸುರಂಗಿಸುವ ತನು ತಾನಿದಲ್ಲಾ ತಿಳಿದು ನೋಡಿದಡೆ 
(ಬಸಪು. ೪೩-೫೬). [ಸುರಂಗ, + - ಇಸು) 
ಸುರಂಗು (ನಾ). ಒಳ್ಳೆಯ ಬಣ್ಣ; ಹೊಂಬಣ್ಣ: ಮಾಣಿಕ್ಕದೊಳಗಿಪ್ಪ ಸುರಂಗಿನಂತೆ 
ಚಿನ್ನದೊಳಗಿಪ್ಪ ಬಣ್ಣದಂತೆ ಭೇದವಿಲ್ಲದಚಲನಯ್ಕಾ (ಆದದ. ಮು. ೧೮೬-೩೩೯). 
| ಆ ಸಂ. ಸುರಂಗ] 
ಸುರಂಜ "ಸುರಂಜಿ' ನೋ. 
ಸುರಂಜಕಡ್ಡಿ (ನಾ). ಸುರಂಜಮರದ ಕಡ್ಡಿ: ಕಪೀಲಹಿಟ್ಟು ಸುರಂಜಕಡ್ಡಿ ಕಸಕಸಿ 
ಈ ಮಾಲಿನ ಕಿಮ್ಮತ್ತು ಸೂರ್ತಿ ಚವಾಳಾಮಣದ ಮೇಲೆ ಇರುತ್ತದೆ 
(ಮುಂಬವ್ಕಾ . ೧೧೫). (ಸುರಂಜ (ಎ ಸುರಂಜಿ) * ಕಡ್ಡಿ] 
ಸುರಂಜಿ, ಸುರಂಜ (ನಾ). ಒಂದು ಬಗೆಯ ಮರ; ರಕ್ತಚಂದನದ ಮರ: 
ಸುರಗಿ (ಸುರಂಜಿ) ದೊಡ್ಡಮರ. ಕಟ್ಟಿಗೆ ಕೆಲಸದ್ದಲ್ಲ. ಹೂವಿನಿಂದ ಬಣ್ಣ ಹುಟ್ಟುತ್ತದೆ 
(ಕಛಾಗೆ. ೪೪. ಸುರಂಜ : " ಸುರಂಜಕಡ್ಡಿ' ಪರಾ. 
[4 ಮರಾ. ಸುರಂಜ ಇ ರಕ್ತಚಂದನದ ಕಡ್ಡಿ; ಸುರಂಜಿ] 


ಸುರಂದು 


ಸುರಂದು (ನಾ). ಒಂದು ಬಗೆಯ ತೆರಿಗೆ (?): ತೌದೆ ಸುರಂದು ಕವರ್ತೆ ಸೇಸೆ 
ಒಸಗೆ ವುನಕರೆ ಕೂಟಕ ಕನ್ಹಿ ಬೀರವಣ (ಮೈಜರಿ. ೧೯೩೨, ೧೬-೨೯; 106). [7) 
ಸುರಕನ್ನೆ (ನಾ). ದೇವಲೋಕದ ಹುಡುಗಿ; ಅಪ್ಸರೆ : ಸುರಕನ್ನೆಯರೀ ಕನ್ನೆಯರುರು 
ಸೌಂದರ್ಯಕ್ಕೆ ಸೋಲ್ತು ಬಿಟ್ಟರ್‌ ಧರೆಯಂ (ನೇಮಿಪು. ೩-೧೭೭); ಛತ್ರಚಾಮರವ 
ಚನ್ನಾಗಿ ಪಿಡಿದೋಲೈಸುವರಾ ಸುರಕನ್ನೆಯರತಿರಾಗದಲಿ (ತ್ರಿಪುಸಾಂ. ಆ-೮೭). 
[ ಸಂ. ಸುಕನ್ಯಾ) 
ಸುರಕನ್ಯಕೆ (ನಾ). ಎ ಸುರಕನ್ನೆ: ಸುರಕನ್ಮಕೆ ಮನುಜಸತಿ ವರಮಾಕಾರತ್ವಮಂ 
ಪ್ರಯೋಗಿಸಿ (ಸುಕುಮು. ೫-೫೯). (ಸಂ. ಸುರಕನ್ಮಕಾ] 
ಸುರಕನೈ (ನಾ). ಸುರಕನ್ನೆ:  ವಳಯರವಂಗಳುಣ್ಮೆ ಸುರಕನ್ಮೆಯರಿಕ್ಕುವ 
ಚಾಮರಂ ತೆಎಂಬೊಳೆಯೆ (ಜಗವ. ೧-೩೯). (೫೦. ಸುರಕನ್ಮಾ) 
ಸುರಕರಿ (ನಾ). ದೇವತೆಗಳ ಆನೆ; ಐರಾವತ: "'ಚೌದಂತ ಮಿಗೆ ಸುರಕರಿ'' 
(ಶಬ್ದಮಂ. ೧೧); ಸುರಕರಿಗೆ ಮೊಗಂ ಮೂವತ್ತೆರಡು («ಶಾಂತಿಪು. ೧೦-೧೪). (ಸಂ. 
ಸುರಕಾಂತೆ (ನಾ). ಎ ಸುರಕನ್ನೆ : ಸುರಕಾಂತಾನೃತ್ಮಮೆತ್ತಂ ಪಸರಿಸಿರೆ ನಭೋರಂಗ 
ದೊಳ್‌ (ಆದಿಪು. 6-೬೭); ಸುರಕಾಂತೆಯರೊರ್ಮೊದಲಾದರದಿಂದಂ ಪರಸಿ ಸೇಸೆಯಿಕ್ಕಿದರ್‌ 
(ನೇಮಿಪು. ೧೨-೨೫೯). (ಸಂ. ಸುರಕಾಂತಾ) 
ಸುರಕಿ "ಸುರ್ಕಿ' ನೋ. 
ಸುರಕುಂಭಿ (ನಾ). ಎ ಸುರಕರಿ: ನಗೆ ಸುಧೆಯೊಳ್‌ ನಿಶಾರಮಣನೊಳ್‌ ವದನಂ 
ಸುರಕುಂಭಿಕುಂಭದೊಳ್‌ ಬಿಗಿದ ಕುಚ೦ (ಎಕ. ೪, ಬೇಲೂರು. ೧೭೧-೩೧; 116೦). 
(ಸಂ. ಸುರಕುಂಭಿನ್‌] 
ಸುರಕುಜ (ನಾ). ೧. ದೇವಲೋಕದ ಮರ; ಕಲ್ಪವೃಕ್ಷ: ಸುರಕುಜಮಾಗಳುಂ 
ಬಗೆದ ವಸ್ತುವನೀಯೆ (ಧರ್ಮಾಮ್ಮ. ೬-೧೬೪); ವನಮದು ಸುರಕುಜದಾರವೆ (ಚಂದ್ರಪು. 
೭-೧೫೨). ೨. ಒಂದು ಬಗೆಯ ಮರ; ದೇವದಾರು: ಸುರಕುಜದ ಬೀಜಂ ಮದ್ಮಂ 
ರಜನಿ ಮಾಗಧ ಕೌಂಗು . .. ಇವಂ ಪರಿಕ್ಲಿನ್ನಂ ಮಾಡಿ (ಯೋಕೋಪ. ೬-೪೫). (ಸಂ.] 
ಸುರಕುಧರ (ನಾ). ದೇವಲೋಕದ ಬೆಟ್ಟ; ಮೇರುಪರ್ವತ: ಸುರಕುಧರ 
ಮಧಿಷ್ಠಾನದ ಸಿರಿಯಂ ಪಡೆವಿನೆಗಂ (ಪಾರ್ಶ್ವಪು. ೫-೬೮). ([ಸಂ.) 
ಸುರಕುಸುಮ (ನಾ). ದೇವಲೋಕದ ಹೂವು; ಪಾರಿಜಾತ: ಸುರಕುಸುಮದ 
ಪೊಸವಾಸಿಗಮೆರಡುಂ ಕರತಳದೊಳೆಸೆದು ತನ್ನಯ ತೋಳೊಳ್‌ ದೊರೆಯೆನೆ ಬಂದತ್ತು 
. ದೇವಗಣಿಕಾನಿಕರಂ (ಆದಿಪು. ೧೦-೨೦). (ಸಂ.] 
ಸುರಕ್ಷಿತ`(ಗು). ೧. ಚೆನ್ನಾಗಿ ಕಾಪಾಡಿದ; ಉತ್ತಮವಾಗಿ ರಕ್ಷಿಸಿದ. (ನಾ). 
೨. ಒಳ್ಳೆಯ ರಕ್ಷಣೆ; ಜೋಪಾನ: ನೀರ ಬೊಬ್ಬುಳಿಕೆಗೆ ಕಬ್ಬುನದ ಕಟ್ಟು ಕೊಟ್ಟು 
ಸುರಕ್ಷಿತವ ಮಾಡುವ ಭರವ ನೋಡಾ (ಬಸವ. ೧೬೨). ೩. ಒಳ್ಳೆಯ ರಕ್ಷಣೆಯನ್ನು 
ಪಡೆದವನು,-- ಹೊಂದಿದವನು: ಕಂದನೀತನ ರಕ್ಷೆಯೊಳ್‌ . . . ನಿತ್ಯಂ ಸುರಕ್ಷಿತಂ 
(ಶ್ರೀರಾಮಾ. ೩೦-೭೪). [ಸಂ.1 
ಸುರಖ (ನಾ). ಕಳ್ಳತನವನ್ನು ಪತ್ತೆಮುಡುವ ವಿದೆ: ಈತಂ ತಳಾಅನ 
ಮಗನಪ್ಪುದಟ್‌ಂ ತನಗೆ ತಕ್ಕ ಕಳ್ಳರನಾರಯ್ವ ತೆಅನಂ ಪೇಟ್ವ ಸುರಖಮೆಂಬೋದಂ 
ಕೆಲ್ತೊಂ (ವಡ್ಡಾರಾ. ೧೨೮-೨೫). (?./ ಪಾರ. ಸುರಾಫ್‌; ಮರಾ. ಸುರಾಖ್‌] 
ಸುರಗಂಗೆ (ನಾ). ದೇವಲೋಕದ ನದಿ; ದೇವಗಂಗೆ: ಶಿವಪಾದಭಕ್ತ 
ಮಹತ್ವಮಂ ಸಮ್ಮೋದದಿಂ ಸುರಗಂಗೆಯಂ ಕೇಳಲ್ಕೆ ಬಂದಂತೆ (ಬಸಪ. ೩೨-೩೫). 
[ಸಂ. ಸುರಗಂಗಾ) 
ಸುರಗಂಧವಾರಣ (ನಾ). ಎ ಸುರಕರಿ: ನೆಟ್ಟನೆ ವಾಸವಂಗಮೃತವಾರಿಧಿಯೊಳ್‌ 
ಸುರಗಂಧವಾರಣಂ ಪುಟ್ಟೆ (ಗದಾಯು. ೧-೧೧). [ಸಂ.1 
ಸುರಗಜ (ನಾ). ವ ಸುರಕರಿ: ಸುರಗಜಂ ಸುರಕುಜಂ ಸುರಧೇನುಗಳು ಪುಟ್ಟೆ 
(ನಂಬರ. ೧-೭); ಸುರಗಜಮಂ ಶಚಿವೆರಸಾ ಸುರಪತಿ ನಲವಿಂದಮೇಜುತಂ 
(ತ್ರಿಪುವಿ. ೨೪-೩೬). [ಸಂ.] 
ಸುರಗಣಾಧಿಪ (ನಾ). ದೇವತೆಗಳ ಒಡೆಯ; ದೇವೇಂದ್ರ: ಸುರಗಣಾಧಿಪನೋ 
ಫಣಿನಾಥನೋ (ಕಎರಾ. ೧-೧೪೨). ೫೦.) 


25 


ಸುರಗೀತ 


ಸುರಗಣಿಕೆ (ನಾ). ರಂಬೆ, ಊರ್ವಶಿ ಮುಂತಾದ ಅಪ್ಪರೆಯರಲ್ಲಿ ಒಬ್ಬಳು: 
ಸುರಗಣಿಕೆಯ ನುಡಿಗೇಳ್ತೀಶ್ವರನೊಲವಂ ಪಡೆದು (ವೃಷವಿ. ೨೮-೧೧೮). [ಸಂ. ಸುರಗಣಿಕಾ] 

ಸುರಗತಿ (ನಾ). ದೇವತೆಗಳ ಸ್ಥಿತಿ; ಅಮರತ್ವ: ಸುರಗತಿಯುಂ ನಿರ್ವೃತಿಯುಂ 
ದೊರೆಕೊಳ್ಳೊಡೆ ಧರ್ಮದಿಂದೆ ದೊರೆಕೊಳ್ಗೆ (ಧರ್ಮಾಮೃ. ೩-೨೧೧); ಸುರಗತಿ ಜೀವಿತಾಂತ್ಮ 
ಮಜುದಿಂಗಳದಿನ್ನೆನೆ ಮುನ್ನೆ ಶೋಕದಿಂ ಕೊರಗುವ ಸುಯ್ವ ಬಾಯಬ್‌ವ . . . 
ನಾರಕರೊಳ್‌ (ಪುಷ್ಪಪು. ಬು [ಸಂ.] 

ಸುರಗ್ಮಿ, ಸುರಯಿ, ಸುರಿಗೈ (ನಾ). (ಸುವಾಸನೆಯ ಹೂವುಗಳನ್ನು 
ಬಿಡುವ) ಒಂದು ಬಗೆಯ ಮರ ಮತ್ತು ಅದರ ಹೂವು: "ಪುನ್ನಾಗ; ಪುರುಷಃ, 
ತುಂಗ; ಕೇಸರ, ದೇವವಲ್ಲಭಃ - ಈ ೫ ಸುರಹೊನ್ನೆಯ ಮರ, ಸುರಗಿಯ 
ಮರವೆಂದೆಂಬರು'' (ನಾಚಿರಾ. ೧೦೬); ಸುರಗಿ[ಪಾಠಾಂ. ಸರಿಗೆ]ಗಿವು ಲಂಬಣಕ್ಕಿವು ಬರಗಲೆಗಿವು 
ಮುಗುಳ್ಗಳೆಮ್ಮ ಮೇಖಲೆಗಿವು ನೂಪುರರಚನೆಗಿಂತಿವೆಂದಾದರದಿಂದಂ ಕೊಯ್ದರ್‌ 
(ಆದಿಪು. ೩-೬೯); ಸುರಗಿಯಲರ ಮುಗುಳ ಮುತ್ತಿನ ಮಾಲೆ (ಕಾದಂಉ. ೭೮೪); ಸುರಗಿ 
ಮಲ್ಲಿಗೆ ಜಾಜಿ ಸಂಪಿಗೆ ಮೊಲ್ಲೆ ಕೇದಗೆ ಸಂದ ಪಾದರಿಯ ಪೂಗಳನಾವಗಂ ನೆಟ 
ಸೂಲ್‌ಗೊಂಡು (ಧರ್ಮಾಮೃ. ೨-೨೪). ಸುರಯಿ: ಪೊಸಮುತ್ತಿನ ಲಂಬಣದೊಳ್‌ 
ಮುಸುಂಕಿದಂತಿಡಿಯೆ ಪೂತ ಸುರಯಿಯ ಮುಗುಳಂ (ಆದಿಪು ೧೧-೯೯): ನಂದನಂಗಳೊಳ್‌ 
ಸುಖಿವ ಬಿರಯಿಯಿಂ ಕಂಪು ಕಣ್ಮಲೆಯೆ ಪೂತ ಸುರಯಿಯಿಂ (ಪಂಪಭಾ. ೩-೨೨); 
ಸುರಯಿಯ ಮುಗುಳ ಮುಗುಳ್‌ ಕಿಂಕಿರಾತ ಕುಟ್ಮಳದ ನೂಪುರ೦ (ಶಾಂತಿಪು. 6-೨೦); 
ನಗುವಂತಿರೆ ಬಿಣಿದುವು ಸುರಯಿ (ಜಗವಿ. ೧೪-೬೫). ಸುರಿಗೈೆ : ಸಿರಿಮುಡಿಯ 
ಸುಳಿಗುರುಳ ಸುರಿಗೆ ಸಂಪಿಗೆಯ ಬಹುಪರಿಮಳದ ಮಲ್ಲಿಗೆಯ ಮುಗುಳಿಗಂ ಸುಳಿವಳಿಯ 
(ತುರಂಗ. ೮೬-೨೬). (ದೇ. ॥ ತುಳು. ಸುರುಗಿ ಸೊರಗೆ) 

ಸುರಗ್ಗಿ, ಸುರಿಗೆ (ನಾ). ಮದುವೆಯಲ್ಲಿ (ವಧೂವರರಿಗೆ) ಓಕುಳಿನೀರನ್ನು 
ಎರೆಯುವ ಒಂದು ಶಾಸ್ತ್ರ; ಮಲನೀರು ಮಾಯುವಿಕೆ: ಸುರಗಿ ಸುತ್ಮಾರವರು 
ಹರದೆಯರೆಲ್ಲರು ಅರಿಸೀಣ ಹಚ್ಚಲು ನಡೆದಾರು (ಸಿದ್ಧಪು. ೧-೬೬); ಸುರಗಿಯ 
ಸುತ್ತುವುದು ಐರಾಣಿ ತರುವುದು ಗುಗ್ಗುಳ ಹೊರುವುದು (ಕನ್ನಜಾ. ೬೫); ಏಳ ಕಳಸಗಿತ್ತೀ 
ನೀನೂ ನಡಿ ಮತ್ತ ನೀನೂ ಸುರಗಿ ಎರಕೋಬೇಕಲ್ಲಿ (ವ್ಯ. ೧). ಸುರಿಗ್ಗೆ : ಮದುವೆಯಲ್ಲಿ 
ಸುರಿಗೆಯಲ್ಲಿ ಹೋಗಿ ನಿಂತಿದ್ದ ರೇವಕ್ಕನನ್ನು ಮದುವೆಯ ಮನೆಯವರು ಸುರಿಗೆಯಿಂದ 
, ಹೊರಕ್ಕೆ ನೂಕಿದರು (ಬಳುವ. ೨೮). ` 

ಸುರಗಿನೀರು , ಸುರಿಗೆನೀರು ಎ ಮದುವೆಯಲ್ಲಿ (ವಧೂವರರಿಗೆ) ಎರೆಯುವ 

ಓಕುಳಿನೀರು; ಮಲನೀರು: ಈಗಿನ ಹುಡುಗರು. ಒಂಬತ್ತು ವರ್ಷ ಆಗೋದರಾಗ 
ಮುಗಿಲುದ್ದಾ ಆಗತಾವ. ಅದರಾಗ ಇಂಗ್ಲಿಷಸಾಲೆಗೆ ಹೋದರೆ ಸುರಗೀನೀರು ಎರದ್ದಾಂಗ 
(ಸಮಜೀ. ೩೯); ಈಗ ಸುರಿಗೆನೀರು ಎರೆಯುವ ಶಾಸ್ತ್ರವಾಗಬೇಕು (ರೂಡಿ). 

ಸುರಗ್ಮಿ "ಸುರಿಗೈ' ನೋ. 

ಸುರಗಿಎಣ್ಣೆ (ನಾ). ಸುರಗಿಯ ಹೂವಿನಿಂದ ತಯಾರಿಸಿದ ಸುವಾಸನೆಯ 
ಎಣ್ಣೆ: ಕೈತಾನನ ಮನೆಯಿಂದ ಗಾಣದಲ್ಲಿ ಹಿಂಡುತ್ತಿದ್ದ ಸುರಗೀಎಣ್ಣೆಯ ವಾಸನೆ 
ಬರುತ್ತಿತ್ತು (ಮೂರುದಾ. ೨೩೩). [ಸುರಗಿ * ಎಣ್ಣೆ) 

ಸುರಗಿಕಾಅ (ನಾ). ಕಠಾರಿಯನ್ನು ಹಿಡಿದಿರುವವನು: ಸುರಗಿಕಾಅಂ ಚೌಡರಾಯನು 
(ಬಸಪು ೯-೪೭); ಸುರಗಿಕಾಐಂ ಚೌಡಯಂ (ವೃಷವಿ. ೬-೪೧). 

(ಸುರಗ್ಮಿ (< ಸುರಿಗೈ) 4 - ಕಾಲ] 

ಸುರಗಿಗಟ್ಟು (ಕ್ರಿ). ಕಠಾರಿಯನ್ನು ಕಟ್ಟು; ಚೂರಿಯನ್ನು ಸಿಕ್ಕಿಸಿಕೊಂಡಿರು: 

ಸುರಗಿಗಟ್ಟುವರಂತೆ ಅಮಳ್ವಡಿಗೀಟುವರಂತೆ ಕಾವಡಿಗಾಅನಂತೆ (ಧರ್ಮಾಮೃ. ೨-೪). 
[ಸುರಗ್ಮಿ ( ಸುರಿಗೈ) *- ಕಟ್ಟು) 

ಸುರಗಿರಿ (ನಾ). ಎ ಸುರಕುಧರ : ಸುರಗಿರಿಯಂ ಸುರನಿಕರಂ ತರತರದಡರ್ವಾಗಳಮರ 
ಗಣಿಕೆಯರ ಮನಂ ವಿರುವದಲಿ ನಿಕರದೊಡನೊಡನಿರದೆಅಗಿದುವು (ಆದಿಪು. ೭-೬೮); 
ಸುರಗಿದಿಗೆ ಬೆಟ್ಟಂಗಳೆಣೆಯೆ (ಬಸವು. ೫೫-೨೩). ಸಂ.) 

ಸುರಗೀತ (ನಾ). ದೇವತೆಗಳ ಹಾಡು, - ಗಾಯನ: ಸುರಗೀತಂ ಸುರದುಂದುಭಿ 
ಧ್ವನಿ ಸುರಸ್ವ್ರೀರಮ್ಮಸಂಗೀತಕಂ . . . ದೇವಸಭೆಯೊಳ್‌ (ಆದಿಪು. ೧೩-೯೨). (ಸಂ. 


ಸುರಗೀತೆ 


ಸುರಗೀತೆ (ನಾ). ದೇವತೆಗಳಿಂದ ಹೊಗಳಲ್ಪಡುವವಳು: ಗಾನವಿಲೋಲೆ 

ಸುರಗೀತೆ ನೀನೆ ಗತಿ ಎನಗಾರೊಬ್ಬರ ಕಾಣೆ ದಾನಿ ಇಂದಿರಾದೇವಿ (ವಿದಾಕೃ. ೫-೩). 
[ಸಂ. ಸುರಗೀತಾ। 

ಸುರಗುರು (ನಾ). ದೇವತೆಗಳ ಗುರು; ಬೃಹಸ್ಪತಿ: ಉಕ್ತಿಯಿಂ ಸುರಗುರುವಂ 
ಬೆಳಗಿಂ ದಿನಪನರ್ಚಿಪ ಜಡಮುತಿಗಳ್‌ («ಆದಪು. ೧೪-೧೧); ಸುರಗುರುವಂ 
ಕಳಿಪುವುದಾದರದಿಂ ಸಂಧಾನಮಂ ನಿಮಿರ್ಚುವುದು (ಗಿರಿಕ. ೬-೧೪). ಸಂ.) 

ಸುರಗೆಯೂರ್‌ (ನಾ). ಒಂದು ಊರಿನ ಹೆಸರು : ಸುರಗೆಯುರಾ ದಾಸಮ್ಮೆಚೆಯರ್‌ 
(ಎಇ. VL ೧೬೧-೨; ಸು.765). [ಸುರಗೈ + ಊರ್‌] 

ಸುರಗೆವೆಕ್ಕಣ (ನಾ). ಕಠಾರಿ ಹಿಡಿದು ಮಾಡುವ ನೃತ್ಯ (7): ಪೊಸತೆನಿಪ 
ಸುರಗೆವೆಕ್ಕಣಮೆಸೆದಿರೆ ಕಡುವೊಸತು ಬಣ್ಣರಸಮೆಸೆದಿರೆ ನಿಪ್ಪೊಸತೆನಿಪ ದೇಸೆ 
ಮಾಸಲಮೆಸೆದಿರೆ ಸಭೆ ಮೆಚ್ಚೆ ಪೊಚ್ಚಪೊಸತಾಯ್ತು ರಸಂ (ಅಜಪು. ೫-೩೧). 
"ಗೊಂದಳವೆಕ್ಕಣ' ಪರಾ. (ಸುರಗೈೆ * ಪೆಕ್ಕಣ] 

ಸುರಗೇಯ (ನಾ). ೧. ಸುರಗೀತ : ಪಾಡಿ ಸುರಗೇಯ ಘೋಷಂಗಳಂ 
(ಶ್ರೀರಾಮಾ. ೧೪-೪೮೨). ೨. ದೇವತೆಗಳಿಂದ ಸ್ತುತಿಸಲ್ಪಡುವವನು : ಶ್ರೀಯನ್ನೀಯಲಿ 
ವಿರಹಿತಮಾಯಂ ಸುರಗೇಯನಪ್ರಮೇಯಂ ಸೃಟಿಕಾಚ್ಛಾಯಂ ಭೂಧರಜಾವರ 
ಕಾಯಾಶ್ರಯನೊಲಿಯುತೆನಗೆ ಶ್ರೀಮಹಲಿಂಗಾ (ಪಂಚಶ. ೩-೧). ([ಸಂ.) 

ಸುರಗೋ (ನಾ). ೧. ದೇವಲೋಕದ ಹಸು; ಕಾಮಧೇನು. ೨. ಬೇಡಿದುದನ್ನು 
ನೀಡುವವನು; ಕಾಮಧೇನುವಿಗೆ ಸಮಾನನಾದವನು: ವಂದಿತ ಲೋಕವೃಂದ 
ಸುರಗೋ ರಾಜೇಂದ್ರ ಹಮ್ಮಾರ ಜೋ (ಹಮ್ಮಾರ. ೨-೨೬). [ಸಂ.] 

ಸುರಗೋಪ (ನಾ). ಮಳೆಗಾಲದಲ್ಲಿ ಕಾಣಿಸಿಕೊಳ್ಳುವ ಒಂದು ಬಗೆಯ 
ಕೆಂಪುಬಣ್ಣದ ಮಿಂಚುಹುಳು; ಇಂದ್ರಗೋಪ: ಸುರಗೋಪಂಗಳು 
ಮಾಲಿಕಲ್ಲುಮೆಳವುಲ್ಲುಂ ಕೆಂಪಿನಿಂ ಬೆಳ್ಳಿನಿಂ ಹರಿತಚ್ಛಾಯೆಯಿನಲ್ಲಿಗಲ್ಲಿಗೆಸೆಗುಂ 
(ಜಗಎ. ೪-೨೦); ಸುರಗೋಪಚ್ಛಲದಿಂ ಧರಾರಮಣಿ ರಾಗಂಬೆತ್ತು ಮಾದ್ಮನ್ಮನೋಹರ 
ಮಪ್ಪಾಸನಮಂಡಳೀಮಿಷದಿನೀಗಳ್ನರ್ತಿಸುತ್ತಿರ್ದಳ್‌ (ಶಾಂಶೀಶ್ವ. ೧೨-೫೦). (ಸಂ) 

ಸುರಚಾಪ (ನಾ). ಕಾಮನ ಬಿಲ್ಲು; ಇಂದ್ರಧನುಸ್ಸು: ಸುರಚಾಪಂಬೋಲೆ 
ವಿದ್ಕುಲ್ಲತೆಗಳ ತೆಅವೋಲ್ಮಇ್ಲುವೋಲ್ತೋಟ್‌ ಬೇಗಂ ಏರಿಗುಂ ಶ್ರೀರೂಪಲೀಲಾಧನ 
ವಿಭವಮಹಾರಾಶಿಗಳ್‌ ನಿಲ್ಲವಾರ್ಗ್ಗ೦ (ಎಕ. ॥, ೮೮-೧; 700); ಪರಿವೇಷಂ ಸಾಡೆ 
ಭಯಂಕರಮಪ್ಪುದನರ್ಕಬಿಂಬದೊಳ್‌ ನಟ್ಟಿರುಳೊಳ್‌ ಸುರಚಾಪಂ ಮೂಡುವುದಂ 

. ಕೆಂಡು (ಪಂರಾಮಾ. ೧೪-೧೨೦); ಪ್ರಿಯನ ಪಟ್ಟಾಭಿಷೇಕೋತ್ಸವದ ಸಂಭ್ರಮಕೆ, 

ಸುರಚಾಪಲತೆಗಳಂ ತಿರಿತಂದು (ಶ್ರೀರಾಮಾ. ೮೬-೨೨೨). ಸಂ.) 

ಸುರಚಾರಣ (ನಾ). ದೇವಲೋಕದ ನಟ, - ಗಾಯಕ: ಬಂದ ಸುರಚಾರಣರ 
ಹಾಹೆಯ ತೊಡರು ಪೆಂಡೆಯ ಮೆಚೆವ ಖಳಮಲ್ಲ (ಕೌಶಿರಾ. ೩೬-೧೬). [ಸಂ.) 

ಸುರಜನ (ನಾ). ದೇವಲೋಕದ ಜನ: ಸುರಜನಮುಂ ಪುರಜನಮುಂ ಪರಿಜನಮುಂ 
ಪರಮಪುರುಷಜನ್ಮೋತ್ಸವ ನಿರ್ಭರತರ ಹರ್ಷರಸಾಮೃತಶರಧಿಯೊಳೇಂ ಕೂಡೆ 
ಮೂಡಿ ಮುಲ್ಕಾಡಿದುದೋ (ಚಂದ್ರಪು. ೧೨-೧೭೪); ಸುರಜನಂಗಳುಂ ಪುರಜನಂಗಳುಂ 
ಪೊಗಟ್‌ (ಪುಷ್ಪಪು. ೧೨-೧೫ ವ). (ಸಂ. 

ಸುರಜಿತ (ನಾ). ದೇವತೆಗಳನ್ನು ಗೆದ್ದವನು: ಸುತನು ನೀನೆಂದಿದ್ದೆನಾ ಸುರಜಿತನು 
ಕಂಡರೆ ನಿನ್ನನುಳುಹನು . . . ಹೋಗು ಸಾಯದಿರು (ಕೌಶಿರಾ. ೧೮-೧೭). [ಸಂ. ಸುರಜಿತ್‌] 

ಸುರಜ್ಯೊಷ್ಠ (ನಾ). ದೇವತೆಗಳಲ್ಲಿ ಹಿರಿಯನಾದವನು; ಬ್ರಹ್ಮ: ""ಬ್ರಹ್ಮಾ 
- . . ಸುರಜ್ಮೇಷ್ಠಾ . . . ಕಮಲಾಸನಃ--ಈ ೨೦ ಬ್ರಹ್ಮನ ಪೆಸರ್‌'' (ಹಲಾಯು.೨-೬); 
ಶ್ರೀಜಗನ್ನಾಥವಿಜಯಮಹಾಪ್ರಬಂಧದೊಳ್‌ ಸುರಜ್ಮೇಷ್ಠವಿಜ್ಞಾಪನಾಕರ್ಣನ . . . 

[ಸಂ.] 


ವರ್ಣನಂ (ಜಗವ. ೧-೮೦ ವ). 
ಸುರಟ್ಮಿ "ಸುರುಟ್ಮಿ' ನೋ. 
ಸುರಟ್ಟಿ (ನಾ). ಒಂದು ಬಗೆಯ ಸಸ್ಕ : ತೊರತ್ತಿ, ಸುರಟಿ, ಕಿಲ್ಲಂಗಿ, ಚಾಲ್‌ಮೂಗ್ರ, 

ಎಣ್ಣೆಮರ, ಹಾಲಪೆ (ಮೈಣಔಗಿ. ೪೫-೮೮೨). (7) 
ಸುರಟು "ಸುರುಟ್ಕು' ನೋ. 


೮೬೧೯ 


20 


ಸುರತಿಚೆಕ್ಕೆ 


ಸುರಟ್ಟು (ನಾ). ಒಂದು ಬಗೆಯ ಆಯುಧ (7): ಸು(ರು)ರಟಿಂದಾಂತರಂ 
ಕೊಲ್ವಂ . . . ಎಕ್ಕಲ ಕ್ಸೋಣಿಪಾಳಂ (ಎಕ. ೪1, ಸೊರಬ. ೧೩೮-೨೭; 1345). (7) 

ಸುರಡಿ (ನಾ). ಒಂದು ಬಗೆಯ ಭೂಮಿ (7): ಕೆಳ ಸುರಡಿ ಮೇಲಸುರಿಡೀ 
ಸಹರೇಖೆ ಭೂಮಿ ಖಂ ೫೪ ಕೆ (ಎಕ. ೪1 ಶೃಂಗೇರಿ. ೧೧-೯೨; 1652). [?) 

ಸುರತ (ನಾ). ಸಂಭೋಗ; ಕೂಟ: ಸಮಸತ್ತಂಬಡುವಂತಿರಾಯ್ತು 
ಸುರತಪ್ರಾರಂಭಕೊ:ಳಾಹಳಂ೦ (ಕಾವ್ಯಸಾ. ೬೫೬ ಶೂದ್ರಕ); ಆಕೆಯ ಬೂದಿಯ ರೂಪನಳಿದು 
ಸ್ತ್ರೀರೂಪ ಮಾಡಿ ಸುರತದಲ್ಲಿರ್ದನು (ಭೈರಸೂ. 1 ೮೩). 

ಸುರತದಅಕೆಯವಳ್‌ ಎ ಸಂಭೋಗದ ಬಯಕೆಯುಳ್ಳವಳು: "“ವೃಷಸ್ಮಂತೀ, 

ರತಾರ್ಥಿನೀ - ಈ ೨ ಸುರತದಜಕೆಯವಳಾ್‌'' (ಹಲಾಯು. ೮೦-೩೩೧). [ಸಂ.] 

ಸುರತಕ್ರೀಡೆ (ನಾ). ರತಿಕೇಳಿ: ಚಿತ್ರಾಸನೆ ತಚ್ಚಿತ್ತಪ್ರಿಯಂಗೇಂ ಮೆಚೆದಳೊ ಸುರತ 
ಕ್ರೀಡೆಯಂ ಪ್ರೌಢಿಯಿಂದಂ («ಕಾವ್ಮಸಾ. ೬೬೪); ಸುರತಕ್ರೀಡೆಗಳೊಳ್‌ ಸುಗೀತ 
ರಚನಾಳಾಪಂಗಳೊಳ್‌ . . . ಪೊತ್ತುಗಳೆವಂ (ತ್ರಿಪುವಿ. ೨೬-೧೦). [ಸಂ. ಸುರತಕ್ರೀಡಾ) 

ಸುರತಧ್ವನಿ (ನಾ). ಸಂಭೋಗದ ಸಮಯದಲ್ಲಿ ಉಂಟಾಗುವ ಶಬ್ದ: 
““ಅಳಸು ಎ ಸುರತಧ್ವನಿ'' (ಕಮದ. ಪಂ. ೨); ""ಅಳಸೆಂದೆನಲ್‌ ಸುರತಧ್ವನಿ'' (ಕಬ್ಬಿಕ್ಕೆ. ೮೪). 

[ಸಂ.) 

ಸುರತರಸ (ನಾ). ಸಂಭೋಗಕಾಲದಲ್ಲಿ ಉತ್ಪತ್ತಿಯಾಗುವ ದ್ರವ; ರೇತಸ್ಸು; 
ವೀರ್ಯ: ""ಸುರತರಸದೊಳ್‌ ಕಣ್ಣಿನೊಳು ಬಳಿದಿನೊಳ್‌ ಕವಿಯೊಳಿರೆ ಶುಕ್ಲಮಕ್ಕು'' 
(ಮಂಗರಾ. ೧೪೯-೪೪). ([ಸಂ.) 

ಸುರತರಾಗ (ನಾ). ಸಂಭೋಗಾಸಕ್ತಿ : ಬರಿಪೆಂ. .. ನಲ್ಲನಂ ತಗುಳ್ಲಿರಿಪೆನನಾರತಂ 
ಸುರತರಾಗನಿರೂಪಣಕಾರಣಂಗಳಂ (ಕಎರಾ. ೨-೧೦೫); ರಜನಿಸುರತರಾಗಂ ಮಹ 
ದ್ಬೃಹ್ಮಚರ್ಯಂ . . . ಅಜಿವುದೇಕಾದಶಂ ಖೇಚರೇಂದ್ರಾ (ಶಾಂತಿಪು ೬-೫೦). (ಸಂ.] 

ಸುರತರು (ನಾ). ೧. ಎ ಸುರಕುಜ ೧: ಸುರತರುನಂದನಂಗಳಿರ ರತ್ನಪಿನದ್ದವಿಮಾನಕುಟ್ಟಿ 
ಮಾಂತರ ಸುರತಾಲಯಂಗಳಿರ . . . ನೋಡುತಿರ್ಪಿರೇ (ಆದಿಪು. ೩-೪); 
ದೇವಕಲ್ಪಲತೆಯನೆಳಸಿರ್ಪ ಸುರತರುವಿನಂತೆ (ನಂಬರ. ೪-೧೭); ಔದಾರಿಯದ ಸುರತರುವ 
ಕುಂತೀನಾರಿ ಕಾಣಲು ಬಂದಳು (ಕುವ್ಮಾಉ. ೧೦-೨೬). ೨. [ಛಂದ] ಅಕ್ಷರಛಂದಸ್ಸಿನಲ್ಲಿ 
ಪ್ರಸಿದ್ಧವಾದ ಇಪ್ಪತ್ತಾರು ಛಂದಸ್ಸುಗಳಲ್ಲಿ, ಪಾದವೊಂದಕ್ಕೆ ನಾಲ್ಕು 
ಅಕ್ಬರಗಳುಳ್ಳ "ಪ್ರತಿಷ್ಠೆ' ಎಂಬ ಛಂದಸ್ಸಿನ ಒಂದು ವೃತ್ತ: ಸುರಹರಿ ನೆರೆದಿರೆ 
ವರವಧು ಸುರತರು (ಛಂದೋಂಬು. ೨-೬೫). (ಸಂ.! 

ಸುರತರುಣಿ (ನಾ). ಎ ಸುರಕನ್ನೆ: ಸುರತರುಣೀಕರಾವಚಯಪಲ್ಲವಪುಷ್ಪಫಳೋಪ 
ಶೋಭಿಗಳ್‌ (ವರ್ಥಪು. ೧೫-೧೦೦); ಸುರತರುಣೀಚಳಾಳಕ ಮೃಗೋದ್ಭವರೇಣು ತಟಿಲ್ಲ 
ತಾಂತ ಸುಂದರಮಕರಂದರೇಣು (ಅನಂಪು. ೫-೪೨). (ಸಂ. ಸುರತರುಣೀ) 

ಸುರತವೆಸಗು (ಕ್ರಿ). ಸಂಭೋಗ ಮಾಡು; ರತಿಕ್ರೀಡೆಯಾಡು: ಗಳರವ ಚುಂಬನ 
ಕಾತರ ದೈನ್ಯ ಸಂಕಲಿತ ಸೀತ್ಕಾರಗಳಿಂದೆ . . . ಸುರತವೆಸಗುವ ಜಾಣ (ಇಚಿಸಾಂ. ೯-೬೫). 

[ಸುರತ 4 ಎಸಗು,) 

ಸುರತಾರವ (ನಾ). ಎ ಸುರತಧ್ವನಿ: ಮನ್ಮಥ ಸೂತ್ರಧಾರ ನಾಟಕರವಮುಣ್ಮುವಂತೆ 

ಸುರತಾರವಮುಣ್ಮಿದುದೊಂದು ಗೇಹದೊಳ್‌ (ಕಾಂತಿಪು. ೮-೧೦೧). (ಸಂ. 


ಸುರತಾಲ 'ಸುಲ್ತಾನ್‌' ನೋ. 


ಸುರತಾಲಯ (ನಾ). ಸಂಭೋಗ ಸ್ಥಳ: ಸುರತರುನಂದನಂಗಳಿರ ರತ್ನಪಿನದ್ದ 
ವಿಮಾನಕುಟ್ವಿಮಾಂತರ ಸುರತಾಲಯಂಗಳಿರ ಚಾರುವಿಲೋಲಕಟಾಕ್ಷಪಾತಸಾಂದರ 
ಪರಿವಾರದೇವಿಯರಿರಾ ಕಡುಕೆಯ್ದು ಕೃತಾಂತನಿಂತು ನಿರ್ನೆರಮೆಬೌದುಯ್ಕೆ ಬಾರಿಸದೆ 
ಕೆಮ್ಮನುಪೇಕ್ಷಿಸಿ ನೋಡುತಿರ್ಪಿರೇ (ಆದಿಪು. ೩-೪); ಎಸೆವ ಪವಡಿಸುವ ಮನೆ ಚಿತ್ರಸಾಲೆ 
ಸುರತಾಲಯಂ ಮಹೀಗೃಹಮಾರೋಗಿಸುವ ಮನೆ ಮಂಡಪಂ ಗುಣನೆಸಾಲೆಯೆಂಬಿನಿತುಂ 
ಗೃಹಾಂಗಂ ಕುಡುಗುಂ (ಶಾಂತಿಪು ೬-೧೧೬). 1ಸಂ.] 

ಸುರತಾಳ "ಸುಲ್ತಾನ್‌' ನೋ. 

ಸುರತಿಚೆಕ್ಕೆ (ನಾ). ಒಂದು ಬಗೆಯ ವನಸ್ಪತಿ: ಹಾರುಗೆ, ಸುರತಿಚೆಕ್ಕೆ 
(ಮೈಣಔಿಗಿ ೭೭-೧೫೭೭). [?] 


ಸುರತಿಸು 


ಸುರತಿಸು (ಕ್ರಿ). ಕೂಡು; ಸಂಭೋಗಿಸು: ಮೊಳೆಜವ್ವನದ ಮೋಹಿನಿಯ ಸುರತಿಸೆ 
ಗರ್ಭ ಬೆಳೆವಂತೆ ಹಸುಳೆಗೆ ಗರ್ಭ ನಿಲ್ಲುವುದೇ «ಕೈಕವ. ೫-೧-೨). (ಸುರತ 4 - ಇಸು A 

ಸುರತೂರ್ಯ (ನಾ). ದೇವದುಂದುಭಿ: ಸುರತೂರ್ಯಾರಾವಮೆಂಟುಂದೆಸೆಯೊಳ ! 
ಮೆಸೆಯುತ್ತಿರ್ಪಿನಂ «ಅಜಿಪು. ೫-೨೮); ಸುರತೂರ್ಯಂ ತೂರ್ಯಂ ಸುರತರು | | 
ಕುಸುಮಾಸಾರಮರ್ಫುಂ (ಪಾರ್ಶಪು. ೧೬-೮೦). [ಸಂ.) 

ಸುರತೆ (ನಾ). ೧. ಸುರತಕ್ಕೆ ಸಿದ್ಧವಾದವಳು: ""ರತೆಯೆನಲು ಸುರತೆಯಕ್ಕುಂ'' 
(ಮಂಗರಾ. ೮೯-೨). ೨. ಬೆದೆಗೆ ಬಂದಿರುವ ಹಸು; ಬೆದೆಯಾಕಳು: '" ಅಚಂಡೀ, | 
ಸುರತಾ -- ಈ ೨ ಬೆದೆಯಾವು'' (ಹಲಾಯು. ೪೫-೧೧೬). (ಸಂ. ಸುರತಾ। 

ಸುರತ್ರಾಣ "ಸುಲ್ತಾನ್‌' ನೋ. 

ಸುರತ್ವ (ನಾ). ದೇವನಾಗಿರುವಿಕೆ; ಅಮರತ್ವ: ಇರುಳುಂ ಪಗಲುಂ ಜಾನಿಸಿ |10 
ಸುರತ್ವಮಂ ಕೊಟ್ಟು (ಶಾಂತಿಪು ೪-೬೯). ([ಸಂ.] 

ಸುರದಂತಿ (ನಾ). ದೇವಲೋಕದ ಆನೆ; ಐರಾವತ: ಸುರದನ್ತಿಯ ರಜತಗಿರಿಯ 
ಚನ್ಹ್ರನೆ ಬೆಳ್ಳಿಂ ಪಿರಿದು (ಎಕ. 1, ೭೧-೧೫; ಸು. 1180). [ಸಂ. ಸುರದಂತಿನ್‌] 

ಸುರದಲ್ಲಣ (ನಾ). ದೇವತೆಗಳನ್ನು ಭಯಗೊಳಿಸುವವನು; ರಾಕ್ಷಸ: 
ಬಲ್ಲಿದರ್‌ ತಾಗಿ ಹಿಮ್ಮೆಟ್ಟಿದರ್‌ ಕೆಲಬರಲ್ಲಲ್ಲಿ ನಿಂದರ್‌ ಕೆಲಬರಳವಳಿಯೆ ಕಂಡು |15 
ಸುರದಲ್ಲಣಂ ವೀರನಾ ಬ್ರಹ್ಮನಿದಿರೊಳ್‌ ನಿಂದು ನುಡಿದನು (ಚಿಬಪು. ೩೧-೪೬). 

[ಸುರ * ತಲ್ಲಣ («ಆ ತಲ್ಲಟ)) 

ಸುರದಾರು (ನಾ). ಒಂದು ಬಗೆಯ ವೃಕ್ಷ; ದೇವದಾರು: ಸುರದಾರು ಮಾಕ್ತಿಕಂ | 
ಶರ್ಕರೆ ಶೈಲಜಮಗುರು ಬಿಲ್ವ್ಪಮಿವಜ್‌ಂ ಪೊಗೆಗೊಳ್‌ ಭರಣಮನಂತದಚೊಳ್‌ 
ಪೊಯ್ದಿರಿಸೆಣ್ಣೆಯನದು ವಿಶೇಷಗಂಧಮನೀಗು (ಲೋಕೋಪ. ೭-೨೬); ಕೈಲಾಸನಗದ 120 
ಸಮ್ಮೇದಗಿರಿಯ ನಡುವಣ ಸುರದಾರುವನೋಪಕಂಠದೊಳ್‌ ಬೀಡಂ ಬಿಟ್ಟು 
(ಪಂರಾಮಾ.೧೦-೧೫೬ ವ). (ಪಂ. 

ಸುರದಿಕ್ಕು (ನಾ). ಇಂದ್ರನ ದಿಕ್ಕು; ಪೂರ್ವದಿಕ್ಕು; ಮೂಡಲು: ಸುರದಿಕ್ಕಾಮಿನಿ 
ಪೊಯ್ದೆ ಮೇಗೊಗೆದ ಶೋಣಂ ಕಂದುಕಂ ತಾನಿದೆಂಬರ ಮಾತಿರ್ಕೆ (ಚಂದ್ರಪು. ೮-೧೦೪); 
ಸುರದಿಕ್ಕಾಂತೆಯೊಳೋತು ಭಾನು ನೆರೆಯಲ್‌ (ಕುಸುಮಾ. ೪-೭೮). [ಆ ಸಂ. ಸುರದಿಶ್‌) |25 

ಸುರದೀರ್ಫಿಕೆ (ನಾ). ದೇವಲೋಕದ ನದಿ; ಅಮರಗಂಗೆ: ಸುರದೀರ್ಫಿಕೆಯೊಳ್‌ 
ಕರಪುಷ್ಕರದಿಂದಭ್ರಮುವನಭ್ರಮೂಪತಿ ತಳಿವಂತಿರೆ ಜಳಯಂತ್ರದೆ ತಳಿದಂ ಸರಸಿ 
ಯೊಳರಸಂ ಶಶಿಪ್ರಭಾವಲ್ಲಭೆಯಂ (ಚಂದ್ರಪು. ೭-೧೨೯). [ಸಂ. ಸುರದೀರ್ಥಿಕಾ] 

ಸುರದುಂದುಭಿ (ನಾ). ೧. ಎ ಸುರತೂರ್ಯ : ಸುರದುಂದುಭಿಸ್ಟನಕೆ ಮುಯ್ಕಾಂತು 
(ನಂಬರ. ೧೯-೫೮). ೨. [ಜೈನ] ಅಷ್ಟಮಹಾಪ್ರಾತಿಹಾರ್ಯಗಳಲ್ಲಿ ಒಂದು; |30 
ದೇವದುಂದುಭಿ: ಪ್ರಕಟಯಶೋದುಂದುಭಿ ಸಿಂಹಾಸನ ಸುರದುಂದುಭಿಪತಿಚರಣ 
ಕಮಲಭೃಂಗಂ ಪಂಪಂ (ಆದಿಪು. ೧-೩೩). [ಸಂ.] 

ಸುರದ್ರುಮ (ನಾ). = ಸುರಕುಜ ೧: ಪರಮಮುನಿ ತನುವನಡರ್ವದು 
ಸುರದ್ರುಮಂಗೆತ್ತು ಯುವತಿರೂಪದಿನೆಂದಾದರದಿಂ ಬಿಡಿಸಿದರ್‌ (ಅದಿಪು ೧೪-೧೪೩); 
ಸುರದ್ರುಮಕೆ ನವಪ್ರಸೂನವಿಭವಂ (ಕಾದಂಪೂ. ೪೪೨). 1ಸಂ.] 

ಸುರದ್ವಿಷ ' (ನಾ). ದೇವತೆಗಳ ಶತ್ರು; ರಾಕ್ಷಸ; ಅಸುರ: ""ಅಸುರಾಃ ದೈತ್ಕಾಃ 

. ಸುರದ್ವಿಷಃ, ಅಸುರನೆಂಬ ದೈತ್ಮರ ಹೆಸರುಗಳು'' (ಸಿದ್ಧಾಂತಿ. ೧೫). [ಸಂ.) 

ಸುರಧನು (ನಾ). ಎ ಸುರಚಾಪ: ನೆನೆದ ಮನಂ ಪೆಅಗುಲ್‌ದತ್ತೆನೆ ಬೆಳಗುವೆ 

ರತ್ನದೀಪ್ತಿ ಸುರಧನು ನೆಗೆದತ್ತೆನೆ ನೆಯ್ದಿಲ್ಲೊಳನಲರ್ದತ್ತೆನೆ . . 


- ಬಂದಂ 


(ಪಂಪಭಾ. ೧-೧೩೮); ಕೂಟವಾದುದು ಶರಣಸ್ಮಲ ಆ ಸ್ಥಲ ಸುರಧನುವಿನ ಕೆಲವಳಿಯಂತೆ |4 


ಮರೀಚಿಕಾಜಲದ ವಳಿಯಂತೆ (ಮೋಳಮ. ೧೧೩-೪೪೬). [ಸಂ.) 
ಸುರಧರೆ (ನಾ). ದೇವತೆಗಳ ಲೋಕ; ಸ್ವರ್ಗ: ಸುರಧರೆಯ ಸುರಭಿ 
ವಸ್ತೂತ್ಕರದಾಮೋದಂಗಳಭವನಂಗಾಮೋದಂ ಪರಿಯೆ ಪರಪುಡುಗಿ ಭಯದಿಂ 
ಶರಣ್ಣೆವಂದಂತೆ ಸುಳಿವುವಲೆವೆಲರಿಂದಂ (ಮಹಾನೇ. ೧೫-೭೪). (ಸಂ. ಸುರಧರಾ। 
ಸುರಧಾಮ (ನಾ). = ಸುರಧರೆ: ""ಸುರಧಾಮದೊಳು ಬೌದ್ಧತಪದೊಳು | 
ಚರ್ಯವೆನಿಸಿರ್ಕು'' (ಮಂಗರಾ. ೧೪೩-೨೧). [ಸಂ. ಸುರಧಾಮನ್‌! 


೮೬೨೦ 


| 
4 


ಸುರಪದವಿ 


ಸುರಧೂಪ (ನಾ). ಅಶ್ವಕರ್ಣ' ಎಂಬ ಮರದ ರಾಳೆ, “ಅಂಟು: ಸುರಧೂಪ 
[ಪಾಠಾಂ. ಮ]ದ ಬಣ್ಣಂ ಮೇಣರ(ರೆ)ನೇಟ್‌ಲ ಪಣ್ಣ ಬಣ್ಣವಾದೊಡೆ ಪುಣ್ಣಂ ಪರಿಸೇಕಿ 
ಪುದು ವೈಶ್ವಾನರಚೂರ್ಣಮನಿಡಲೈವೇಡ ತದನಂತರದೊಳ್‌ (ಆಶ್ವಶಾ. ೧೨-೧೨). 
(ಸಂ.] 
ಸುರದೇನು (ನಾ). ದೇವಲೋಕದ ಹಸು; ಕಾಮಧೇನು: ""ಸುರಧೇನುಗಾ 
ಸಗ್ಗೆದುಲು'' (ಶಬ್ದಮಂ. ೧೧); ಕಲ್ಪತರು ಸುರಧೇನುಗಳು ಬಂದ ಹರುಷದಿಂ . . 
ಮಾಳ್ಪೆ ನಾ ಕಜ್ಜಮಂ (ತಿರುರ. ದೇ. ೧೧-೭); ಕಲ್ಲು ಪರುಷಗಳೆಲ್ಲ ಪುಟ್ಟಿದ ಹುಲ್ಲುಗಳು 
ರಾಜಾನ್ನ ಕೂಪವು ಯೆಲ್ಲ ಸಿದ್ಧರಸಂಗಳಾವುಗಳೆಲ್ಲ ಸುರಧೇನು (ಕಾಶಿರಾ. ೧-೨೨). (ಸಂ. 
ಸುರನಂದನ (ನಾ). ದೇವಲೋಕದ ಉದ್ಯಾನವನ: ಈ ಬನಂ. ಸಂದ 
ಸುರನಂದನಮನೇಳಿಕು೦ (ರಾಮಾಶ್ವ. ೫೫-೧). ಸಂ.) 
ಸುರನಗ (ನಾ). ದೇವಲೋಕದ ಬೆಟ್ಟ; ಮೇರುಪರ್ವತ : ಬಹುರತ್ನ ಖಚಿತ 
ಸುರನಗಮಹಿಮೆಯನಾಳ್ತತ್ತು ವಿನತಸುರಸಂದೋಹಾ (ಜನಾಲೆ. ೩೩-೩೩); ಸುರನಗಮಂ 
ನಿಮಿರ್ಚಿ ತೆರೆಸುತ್ತಿದನಲ್ತೆ ಸರೋಜಸಂಭವಂ (ಚಂದ್ರಪು. ೧-೧೧೪).  (ಸಂ.] 
ಸುರನಚ್ಚಣಿ (ನಾ). ದೇವಲೋಕದ ನರ್ತಕಿ; ಅಪ್ಪರೆ: ಅಚ್ಚರಸಿಯರ ಮೇಳದಲಿ 
ಸುರನಚ್ಚಣೆಯು ಭೂಮಿಯನು ಮೆಟ್ಟದೆ ಮೆಟ್ಟುತಿರೆ `(ಸಾಳ್ವಭಾ. ೩೨-೩೦. 
[ಸುರ 4 ನಚ್ಚಣಿ] 
ಸುರನದಿ (ನಾ). ದೇವಲೋಕದ ನದಿ; ದೇವಗಂಗೆ: ಸುರನದಿಯವಗಾಹದೆ 
ಸಿಂಧುರಮೆಲ್ಲಂ ತೊಳೆದು ಪೋಗೆ (ಕಾದಂಪೂ. ೨೮೦); ಆಅಲುಗೊಂಡಂಗೆ 
ಸುರನದಿಯಿರ್ಪಂತೆ (ನಂಬರ. ೧೮-೫೧). [ಸಂ. ಸುರನದೀ। 
20| ಸುರನದೀಜ (ನಾ). ದೇವಗಂಗೆಯಲ್ಲಿ ಹುಟ್ಟಿದವನು; ಭೀಷ್ಮ: ಗುರುಕೃಪ" 
ಸುರನದೀಜರು ಮುಳುಗಿದರು ಪುಳಕಾಂಬುಪೂರದಲಿ (ಕುವ್ಮಾಅ. ೭-೪೨). [ಸಂ.] 
ಸುರನಾಥೇಜ್ಯ (ನಾ). [ಜ್ಯೋತಿ] ಗುರುಗ್ರಹ: ಸುರನಾಥೇಜ್ಮಾಂಶದೊಳ್‌ ಜನಿಸಿದಳ್‌ ' 
ಸಾಧ್ವಿ (ಜಾತತಿ. ೨೨-೩). ([ಸಂ.) 
ಸುರನಾರಿ (ನಾ). ದೇವಲೋಕದ ಹೆಂಗಸು; ಅಮರಸ್ತ್ರೀ: ತ 
. - ವರಷೋಡಶಕಲ್ಪದೊಳಂ ಚೆರಿಯಿಸುವರ್‌ (ಸುಕುಮು. ೧೧-೭೨); ಇಲ್ಲಿ 'ಮನುಜ- 
ಸ್ತ್ರೀಯ ಮೇಳವಲ್ಲಿ ಸುರನಾರಿಯರ ರತಿ ನಿಮಗೆ (ಕುವ್ಮಾಗ. ೧-೨೧). [ಸಂ. ಸುರನಾರೀ] 
ಸುರಪ (ನಾ). ೧. ದೇವತೆಗಳ ಒಡೆಯ; ಇಂದ್ರ: ಸುರಪಂ ಮಾಡಿದನೂನದಿವ್ಮ 
ಪರಿನಿರ್ವಾಣೋದೃಕಲ್ಮಾಣವಿಸ್ತರಪೂಜಾತಿಶಯಕ್ಕಮಿಂತಿದೆನಸುಂ ಮೇಲೆರಿಬಿನಂ 
ಮಾಡಿದಂ ಪರಮಾರ್ಹತ್ಪದಪೂಜೆಯಂ (ಪುಷ್ಠಪ. ೧೪-೫). ೨. (ಛಂದ]ಒಂದು 
ಮಾತ್ರಾಗಣ: ಸುರಪ ಶೀತಕರಾಗ್ನಿ ಮಾರುತ ಭಾನುಯುಗ್ಮಗಣಂಗಳಿಂ ಪರದೊಳೆೌಪ್ಪೆ 
. ತರಳಲೋಚನೆ ನಾಮದಿಂ ತರಳಂ (ಛಂದೊಂಬು. ೨-೧೭೧). (೫0) 
ಸುರಪಟಹ (ನಾ). ದೇವಲೋಕದ, ಒಂದು ಬಗೆಯ ತಮಟೆಯಂತಹ 
ವಾದ್ಮ; ದೇವಪಟಹ : ಸುರಪಟಹ ಪೇಟಕಂ ಹೇಮಾಭ್ರಕ ಧೃತಿಯಿನಣ್ಮೆ 
ಗೆಯ್ದುದೆನಿಸೆಯುಂ (ಮಲ್ಲಿಪು. ೧೪-೨೦೨). [ಸಂ.] 
ಸುರಪತಿ (ನಾ). ೧. ವ ಸುರಪ ೧: ಸುರಪತಿಯ ಪೊಗಲ್ಲ್‌ ಗಮಾ 
ನರನಾಥಂ ಸಚ್ಚರಿತ್ರದೊಳ್‌ ಭಾವಿಪೊಡುರ್ವರೆಯೊಳ್‌ ನೂರ್ಮಡಿ ಪಿರಿಯಂ (ಧರ್ಮಾಮ್ಮ. 
೪-೧೭೬); ಸುರಪತಿಗೆ ಕುಶಲಮೇ ಪಂಕರುಹಭವಂ ಕ್ಷೇಮಿಯೇ (ಗಿರಿಕ. ೬-೨೪). 
೨. ಒಂದು ಬಗೆಯ ಪಕ್ಷಿ; ಗೂಬೆ: ಸುರಪತಿಯ ಬೆಳ್ಳಡಿಯ ರಥಚರಣದ 
. ಭಾಸುರವಾದ್ಕದ ಪೆಸರ .ಖಗಕುಳಂ ಕರಮೆಸೆಗುಂ (ರಾಜಶೇ. ೫-೬೦). (ಸಂ. 
ಸುರಪಥ (ನಾ). ದೇವತೆಗಳು ಸಂಚರಿಸುವ ಮಾರ್ಗ; ಆಕಾಶ: ಶ್ರೀಶಿವ 


ಮಹೇಶ . . . ಸುರಪಥ!ಪಾಠಾ. ಸತ್‌ಪಥ]ಸುಕೇಶ (ಗುರುಚಾ. ೧-೧). [ಸಂ] ' 
ಸುರಪದ (ನಾ). ದೇವೇಂದ್ರನ ಪದವಿ; ಇಂದ್ರನ ಸ್ಥಾನ: ಕರುಳ 
ತಂತಿಯುಪದೇಶದಿಂದೆ ಅಸುರನಂದು ಹಡೆಯನೆ ಸುರಪದವ (ಬಸವ. ೬೫೬). ಸಂ.) 


ಸುರಪದವಿ (ನಾ). ಸುರಪದ: ಆ ಕುಸುಮಮಂ ಪಾರ್ವತೀಶಂ ಸ್ವೀಕರಿಸಿ 
ತುಂಟಾದಡಾ ಪುಷ್ಪಾಕಲಿತಫಲದಿಂದ ಸುರಪದವಿಯಾ [ಪಾಠಾಂ. ಸ ಷ್ಟ 


(ಬಸಪು. ೪೧-೧೬). [ಸಂ.) 


ಸುರಪರಿಪು 


ಸುರಪರಿಪು (ನಾ). .೧. ಇಂದ್ರನ ಶತ್ರು. ೨. ಗರುಡ: ""ಸುಪರ್ಣಂ 

. - . ವೈನತೇಯಂ ಸುರಪರಿಪು ಗರುತ್ಮನೆನಲ್ಕೆ ಗರುಡನಕ್ಕುಂ'' (ಮಂಗರಾ. ೭-೨೧). 
[ಸಂ.) 
ಸುರಣರ್ಣಿ (ನಾ). ಒಂದು ಬಗೆಯ ಸಸ; ""ಕ೦ಪಿಲ್ಕ'' (ಪಂಡಿತ. ೨೭೫). 
(ಸಂ. ಸುರಪರ್ಣಿ। 

ಸುರಪರ್ಣಿಕೆ (ನಾ). ಒಂದು ಬಗೆಯ ಮರ ಮತ್ತು ಅದರ ಹೂವು; 
ಸುರಹೊನ್ನೆ; ಪುನ್ನಾಗ: "“ಪುನ್ನಾಗ, ಸುರಪರ್ಣಿಕಾ-ಈ ೨ ಸುರಹೊನ್ನೆ'' 
(ಹಲಾಯು. ೩೫ -೫೫). ([ಸಂ. ಸುರಪರ್ಣಿಕಾ] 

ಸುರಪಾಲಕ (ನಾ). ದೇವಲೋಕದ ಪಾಲಕ; ಇಂದ್ರ: ವಿಕಳಬಲನಿವನೇನು 
ಭಾಳಾಂಬಕನೊ ಬಲಿಬಂಧಕನೊ ಸುರಪಾಲಕನೊ (ಕುವ್ಮಾಕ. ೧೨-೫). ([ಸಂ.) 

ಸುರಪುನ್ನಿಕೆ (ನಾ). ಎ ಸುರಪರ್ಣಿ : ಮಾಲತೀ ಸುರಪುನ್ನಿಕಾ ನವಮಾಲಿಕಾ ಕರವೀರ 
. . . ಚೆಂದನದ್ರುಮತತಿಯ ಸಾಲ್ವಿಡಿದು (ಬಸಪು. ೨೬-೩೬). [ಆಸಂ. ಸುರಪರ್ಣಿಕಾ] 

ಸುರಪುರ (ನಾ). ದೇವತೆಗಳ ಪಟ್ಟಣ; ಸ್ವರ್ಗ : ತಿಳಿದಿನಿತು ತೆಜ್‌ಯುಮಂ ಕಾದಳಿ 
ಪಿಲ್ಲದೆ ನೆಗಟ್ಟರೆಯ್ದುವರ್ಸ್ಸುರಪುರಮಂ (ಸಾಣಾ. ೫೩, ೪೭-೩೯; 1074); ಸುರಪುರದಂತೆ 
ದಿವ್ಮಸುಮನೋಗಣನಂದಭಾಷಿ ದೈತ್ಮಸಂಹರ (ವೃಷಎ. ೧೪-೫). [ಸಂ.) 

ಸುರಪುರೋಹಿತ (ನಾ). ದೇವತೆಗಳ ಪುರೋಹಿತ; ಬೃಹಸ್ಪತಿ: ಸುರ 
ಪುರೋಹಿತನನುಜನಂಗಿರಸಸೂನು ಮುನಿವರಮೌಳಿ ಸಂವರ್ತನೆಂದಳ್‌ದು ಬಂದು 
(ಜೈಮಿಭಾ. ೫-೩೨). ([ಸಂ.] - 

ಸುರಪೂಜ್ಯ (ನಾ). ದೇವತೆಗಳಿಂದ ಪೂಜಿಸಲ್ಪಡುವವನು: ಸುರಪೂಜ್ಯಂಗಾ 
ಕ್ಷೇಮಂಕರಂಗೆ ಪುಟ್ಟಿದುದು ತನ್ಮನಃಪರ್ಯಯದಿಂದೆರಡನೆಯ ಸಮಯದೊಳ್‌. . . 
ಕೇವಳಬೋಧಂ (ಶಾಂತಿಪು. ೮-೧೫೪); ಸುರಪೂಜ್ಮಲಿಂಗತತಿ ಸಿದ್ಧಪೂಜ್ಮಭಾಸುರಲಿಂಗ 
ಪೀಠದೊಳೆ ದೇವಪೂಜ್ಮ. . .ಸೌಂದರಲಿಂಗರಾಜಿ ನೆಲಸಿರ್ದುದು (ವೃಷವಿ. ೩೯-೨೨). 

[ಸಂ.) 

ಸುರಭವನ (ನಾ). ದೇವಾಲಯ; ಗುಡಿ: ಶರನದಿ ತನ್ನೊಳ್‌ ಪಿರಿದುಂ ಮಚ್ಚರಿಪುದುದ್ದ 
ಗುಣ್ಬಿಂದವರೊತ್ತರಿಪಂ ಸುಮಂತ್ರಿವೀರಂ ಸುರಭವನತಟಾಕದಿಂದಮಿದು ಮಂತ್ರಫಳಂ 
(ಎಕ. ೪, ಬೇಲೂರು. ೧೭೫-೫; 1186). ([ಸಂ.] 

ಸುರಭಿ (ಗು). ೧. ಒಳ್ಳೆಯ ವಾಸನೆಯ; ಸುಗಂಧ ಯುಕ್ತವಾದ: 
ಸುರಭಿಕುಸುಮದಾಮಂ ಬಾಡಿ ನೀರೋಡೆ (ಶಾಂತಿಪ. ೭-೩೮). ೨. ಒಪ್ಪಬಹುದಾದ; 
ಮೆಚ್ಚಬಹುದಾದ. ೩. ಪ್ರಕಾಶಮಾನವಾದ; ಸುಂದರವಾದ. ೪. ಸ್ನೇಹದ; 
ಮೈತ್ರಿಯ. ೫. ಪ್ರಖ್ಯಾತವಾದ. ೬. ತಿಳಿದ; ಅರಿವುಳ್ಳ. ೭. ಒಳ್ಳೆಯ; 
ಉತ್ತಮವಾದ. (ನಾ). ಆ. ಸುಗಂಧ; ಸುವಾಸನೆ: ಹರಿಣಧರಂ 
ಸೊಗಯಿಸಿದಂತಿರೆ ಕುಸುಮಿತ ಚೂತವಿತತಿ ಸೊಗಯಿಸಿತೆನಸುಂ ಸುರಭಿಸುಮನಸ್ವಿ 
ದೋಷಾಕರವಿಲಸಿತಮಪ್ಪೊಡಿಂತು ಯುಕ್ತಾಯುಕ್ತಂ (ಕವಿರಾ. ೬-೩೩); ಅಭ್ಯುದಿತವಾದುದು 
ಸರಸಕ್ಕೆರವರಾಜಿ ಕೋಮಲ ಸರಸಿರುಹವನವಾದುದಾಕ್ಷಣ ಸುರಭಿ ನಿರ್ಮುಕ್ತ 
(ಕುವ್ಮಾಕ. ೮-೧೫). ೯. ದೇವಲೋಕದ ಹಸು; ಕಾಮಧೇನು: ""ಸುರಭಿ ಸುರಪಶು 
ಧೇನುವೆನೆ ಕಾಮಧೇನುವಿಗೆ ಪೆಸರೆನಿಕ್ಕುಂ'' (ಮಂಗರಾ. ೯-೩೦); ಸುರಭಿದೇವತೆಯೆಂಬ 
ಕಾಪಿನೆ ಮಾಣ್ಣುದು (ಪಂಪಭಾ. ೧-೨೯); ಪರಿವಾರಸುರಭಿಯೆನಿಸುವ ನರಸಿಂಹ 
ನರೇಂದ್ರಮಹಿಷಿ ಚಾಗಲೆ (ಎಕ. ೪, ಬೇಲೂರು. ೧೯೩-೫೬; 1160); ಪರುಷವಂಗಣದ ಕಲು 
ಸುರಭಿ ಕಜಹಂ ಕಲ್ಪತರು ವನಂ (ಹಚಕಾ. ೨-೧). ೧೦. ಹಸು; ಗೋವು: 
“'ರೋಹಿಣಿಯನಡ್ವಿಯರ್ಜುನಿ ವೃಷೆ ಗೋ ವೃಷಭವಾಹಿನಿಯೆನೆ ಹಸು ಸೌರಭೇಯಿಯೆನೆ 
ಸುರಭಿಯದು'' (ಮಂಗರಾ. ೫೩-೩); ಸುರಭಿಗಳ ತೊರೆದ ಮೊಲೆಗಳನುಣ್ಬ್ಣವಜ ಮಲ್‌ಗಳಂ 
ಪೋಗೆ ನೂಂಕಿ (ಪಂಪಭಾ. ೧-೧೧೫ ವ); ಕಛೆದ ಸುರಭಿಗಪ್ಪುದೆ ಕೊಅತೆ (ಜೈಮಿಭಾ. ೧-೭). 
೧೧. ಚೆಲುವು; ಸೌಂದರ್ಯ. ೧೨. ತಿಳಿದವನು; ಜ್ಞಾನಿ. ೧೩ . ಸರಸ್ವತಿ. 
೧೪ . ಒಳ್ಳೆಯ ಗುಣವಿರುವವನು. ೧೫. ವಸಂತಯತು: ಸುರಭಿಯಂದದೆ 
ಬಂದ ಸುರಭಿಸಮಯದ ಶ್ರೀಯ ಬರವಂ ವನಮಹತ್ತರನ ಬಿನ್ನಪದಿನಜಿತಸೇನ 
ಚಕ್ರವರ್ತಿಯಲ್‌ದು (ಚಂದ್ರವು ೭-೬೯ ವ). ೧೬. ಕಾಮ; ಮನ್ಮಥ. ೧೭. ಹೂವು. 


೮೬೨೧ 


10 


15 


25 | ` 


40 


45 


ಸುರಭಿಶಾಲೆ 

೧೮. ಕಾಡು. ೧೯. ಆಹಾರ. ೨೦. ಕಳ್ಳು; ಮದ. ೨೧. ಸುವಾಸನೆಯ 

ಎಲೆಯುಳ್ಳ ಒಂದು ಬಗೆಯ ಸಸ್ಮ; ಮರುಗ: ""ಮರುಗವದು ಸುರಭಿ 

ಗಂಧವತಿಯೆನಿಸಿಕ್ಕು'' (ಮಂಗರಾ. ೩೯-೨೭). ""ಮರುಗ ಸುಗಂಧ ಭಾರತಿ ಮನೋಜ್ಞ 

ವಸಂತ ಲತಾಂತ ಕಂತು ಸೌಂದರ ಪಶು ಕಾಮಧೇನು ಏಪಿನಾನ್ನ ಗುಣಾಗ್ರಣಿ 

ಮದ್ಯ್ಮಮೆಂಬಿವು ಸುರಭಿಯೆನಿಕ್ಕು'” (ನಾನಾರ. ೩೧). [ಸಂ.] 

ಸುರಬಿಗಂಧತ್ವ (ನಾ). ಪರಿಮಳಬರಿತವಾಗಿರುವಿಕೆ: ಸುರೂಪತೆಯುಂ 
ಸುರಭಿಗಂಧತ್ವಮುಂ . . . ಪ್ರಿಯ ಹಿತವಾದಿತ್ವಮುಮೆಂಬ ದಶವಿಧ ಸ್ವಭಾವಾತಿಶಯ 
ಸಂಪನ್ನಮುಂ (ಅಜಿಪು. ೫-೯೧ ವ). ([ಸಂ.1 

ಸುರಭಿಜಲ, ಸುರಭಿಜಳ (ನಾ). ಸುವಾಸನೆಯ ನೀರು; ಪನ್ನೀರು: ಸುರಭಿ 
ಜಲಂಗಳಿಂದಮಭಿಷಿಕ್ತನನಾ ನೃಪರೂಪಚಂದ್ರನಂತರದೊಳೆ ಮಾಡಿ (ಕಾದಂಉ. ೭೮೩); 
ಸುರಭಿಜಲದಿಂದಮೇನಾ ತರುಣಿಯನೊಡಗೊಂಡು ಪೋಪುದು (ಪಂರಾಮಾ. ೧೪-೬೩); 
ಸುರಭಿಜಳ : ಕೋಮಳೆಯರ್ಜಳದೇವತೆಯರ ವಿಳಾಸಮಂ ತಳಿದು ಸುರಭಿಜಳಮಂ 
ಸುರಿದರ್‌ (ಕಾದಂಪೂ. ೭೬). ([ಸಂ.) 

ಸುರಭಿಜಳ 'ಸುರಭಿಜಲ' ನೋ. 

ಸುರಭಿತನ (ನಾ). ಸುವಾಸನೆಯನ್ನು ಹೊಂದಿರುವಿಕೆ: ತರಣಿ ಪರಿಮಳಿಸಿದನು 
ಪವನನ ಸುರಭಿತನವಚ್ಚರಿಯೆ (ಕುವ್ಮಾಎ. ೧೦-೮೩). [ಸುರಭಿ 4 - ತನೆ 

ಸುರಭಿದ್ರವ್ಯ (ನಾ). ಸುವಾಸನೆಯ ವಸ್ತು; ಸುಗಂಧದ್ರವ್ಯ : ಸುರಭಿದ್ರವ್ಮ 
ಪ್ರಮೋದಂಗಳೆಂಬಿವು ಸಾರ್ಗುಂ (ಜಾತತಿ. ೯-೨೭); ದಿವೃಸುರಭಿದ್ರವ್ಮ ಸಮ್ಮಿ 
ಶ್ರಿತಂಗಳನಪಾರಕನಕಭೃಂಗಾರಶತಂಗಳೊಳ್‌ ತೀವಿ ತಂದು ಸಂಧಿಸುವುದುಂ 
(ಮಲ್ಲಿಪು. ೧೨-೧೫೬). [ಸಂ.] 

ಸುರಭಿದ್ರುಮ (ನಾ). ಸುಗಂಧಪೂರಿತವಾದ ಮರ (9) : ಸುರಭಿದ್ರುಮಂಗಳಿಂ 
ಧನಪರಿಕರದಿಂ ದಹಿಸಿ ಚಕ್ರಿಯಂ ನೀರಿಲ್‌ದಾ ನರೆಪಾಲರ್‌ ದಹಿಸಿ ಸೀದ ಸುರಸಿಂಧು 
ಸುತಾದಿ ಸಕಲಮಹಿಭೃದ್ದಣಮಂ (ಮಹಾನೇ. ೧೩-೯೩). ಸಂ.) 

ಸುರಭಿನಿಶ್ಚಾಸ (ನಾ). ೧. ಪರಿಮಳಭರಿತವಾದ ಉಸಿರು: ಏಲುವರೆ 

ದಿವಸಮುಮು ಸುರಭಬಿನಿಶ್ಠಾಸಾವಧಿಯಾಗೆಯುಂ (ಶಾಂತಿಷು. ೭-೩೭. ವ). 

೨. ಸುಗಂಧಪೂರಿತವಾದ ಉಸಿರನ್ನು ಹೊಂದಿರುವವನು: ದಶಮಾಸಾವಧಿ 

ನಿರ್ಯತ್ಸುರಭಿನಿಶ್ರಾಸನುಂ . . . ಆಗಿ (ಶಾಂತಿಪು. ೧೦-೯೪ ವ). (ಸಂ.] 

ಸುರಭಿನಿಶ್ಚಾಸತೆ (ನಾ). ಪರಿಮಳಭರಿತವಾದ ಉಸಿರನ್ನು ಹೊಂದಿರುವಿಕೆ: 
ಅತಿಶಯರೂಪತೆಯುಂ ಅತ್ಯಂತಸುರಭಿನಿಶ್ವಾಸತೆಯುಂ . . . ತನಗನುಸಂಗತಮಾಗೆ 
(ಶಾಂತಿಪು. ೧೦-೯೪ ವ). ([ಸಂ. ಸುರಭಿನಿಶ್ವಾಸತಾ) 

ಸುರಬಿಪರಿಮಳ (ನಾ). ಸುವಾಸನೆ; ಸುಗಂಧ: ಜಳರುಹನಾಭನ ನಾಭಿಯ 
ಜಳಬುದ್ರುದದೊಳಗೆ ಸುರಭಿಪರಿಮಳ ಮಿಳಿತೋಲ್ಲುಳಿತಾಳಿಜಲ(ಜ]ಮಾಯ್ತು 
(ಪಂಪಭಾ. ೧-೧೯); ಮಾಲೆಗಾಜರ್‌ ತಂದವಟ್ಟೆಸಿದ ಸುರಭಿಪರಿಮಳಾಸವಾಸಕ್ತ 
ಬಭ್ರಮದ್ದ್ರ,ಮರಮಾಲಾವಿರಾಜಿತ ಸುಮನೋಹರ ಸುಮನೋಮಾಲೆಗಳಂ ತುಅುಂಬಿ 
ಕೊಂಡು (ಸುಕುಮಾ. ೧೧-೩೨ ವ). [ಸಂ. ಸುರಭಿಪರಿಮಲ]। 

ಸುರಭಿಮೃತ್ತಿಕೆ (ನಾ). ಸುವಾಸನೆಯ ಮಣ್ಣು (7): ಬಸಿಆ ಮಗಂಗಿಲ್ಲಿವರಂ 
ವಸುಧಾತಳಮೇಕಭೋಗ್ಯಮೆಂದಟುಪುವವೊಲ್‌ ವಸುಧೆಯ ನಾಲ್ಕುಂ ಕಡೆಯೆಡೆಯ 
ಹುರಭಿಮೃತ್ತಿಕೆಯನಲಕ್ಕಿಯಿಂ ಸೇವಿಸುವಳ್‌ (ಮಲ್ಲಿಪು ೪-೧೦೨). [ಸಂ. ಸುರಬಿಮೃತ್ತಿಕಾ] 

ಸುರಭಿಲಿತ, ಸುರಭಿಳಿತ (ಗು). ಸುವಾಸನೆಯಿಂದ ಕೂಡಿದ: ಸುರಭಿಲಿತ 
ಸುಯ್ಲಂಪಿನಧರರೋಚಿಯ ತಣ್ಣ ಬೆರೆದ ನೀರೀಂಟಲೆದೆಯಾರಿಬರಲಾ ಪಥಿಕ ಬೆರಗಿಂದ 
ದಿಟ್ಟಿಸಿದನು (ವಂಕಾರಾ. ೧-೫-೫೬). ಸುರಭಿಳಿತ : ಸುರಭಿಳಿತ ನಾಸಿಕದ ಗಂಧಪರಿಯಂ ಕಂಡು 
ಪೆರಸಾರಿ ರೋಲಂಬತತಿಗಳಿತ್ತರಗಳಲಿ ಮರುಗುತ್ತಲಿಹವೆಂಬ ತರದಿ ಕುಂತಲರಾಜಿ 
ರಾಜಿಸುತ್ತಿರೆ (ವೆಂಕಾರಾ. ೧-೪-೪೮). (ಸಂ. ?) 

ಸುರಭಿಶರ (ನಾ). ಹೂವನ್ನು ಬಾಣವಾಗಿ ಉಳ್ಳವನು; ಮನ್ಮಥ: 
““ಸುರಭಿಶರಂ ಕಮ್ಮಂಗಣೆಯಂ'' (ಚತುನಿ. ೧೬). (ಸಂ.! 

ಸುರಭಿಶಾಲೆ (ನಾ). ಸುವಾಸನೆಯ ವಸ್ತುವಿರುವ ಮನೆ: ಆ ವನಂಗಳಲ್ಲಿಯ 


ಸುರಭಿಳಿತ 


ಚಿತ್ರಶಾಲೆ ಚಂದ್ರಶಾಲೆ ಶಿಶಿರಶಾಲೆ ಸುರಭಿಶಾಲೆಗಳಲ್ಲಿ. 
ತಣ್ಣೆಳಲ್ಲಳಲ್ಲಿ (ವಿವೇಕ. ೧೭೦). [ಸಂ. ಸುರಭಿಶಾಲಾ) 
ಸುರಭಿಳಿತ "ಸುರಭಿಲಿತ' ನೋ. 


ಸುರಭುವನ (ನಾ). ದೇವತಗಳ ಲೋಕ; ಸ್ವರ್ಗ : ಸುರಭುವನಭವನಮೂಲಸ್ತಂಭಾ | 


(ಚಿನಾಲೆ.೨೪). (ಸಂ.] 

ಸುರಭೂಜ (ನಾ). ದೇವಲೋಕದ ವೃಕ್ಷ; ಕಲ್ಪವೃಕ್ಷ: ಅದು ಸುರಭೂಜ 
ವಲ್ಕವಸನದ್ವಯಂ (ಕಾದಂಪೂ. ೬೯೨); ಅತ್ಮುನ್ನತಸುರಭೂಜವನಿಲ್ಲೆ ನೆಲದಿ ಕಂಡೆನು 
(ಅಮತಂ. ೨೯-೧೬). ([ಸಂ.] 

ಸುರಭೂಧರ (ನಾ). ದೇವಲೋಕದ ಬೆಟ್ಟ; ಮೇರುಪರ್ವತ: ಸುರಭೂಧರಮಂ 
ಬೆಳ್ಳಿಯ ಗಿರಿಗಳ್‌ ಬಳಸಿರ್ದುವೆನಿಸಿ ಚೆಂಬೊನ್ನ ರಥೋತ್ಕರಮಂ ಸುತ್ತಿರ್ದುವು 
ಕರಮೊಬ್ಬರೆ ಖಚರರಾಜರೆಸೆವ ವಿಮಾನಂ (ಧರ್ಮಾಮೃ. ೮-೨೨೩); ವರಜಟಾಮಾರ್ಗ 
ದಿಂದವೆ ಧರಿಸಿದೊಡೆ ಪೋಗಿ ಸುರಭೂಧರಾಗ್ರದಿಂದವೆ ಚತುರ್ಮುಖನಾಗಿ 
(ವೀಠೈಪು. ೩-೨೩-೧೩). [ಸಂ.] 

ಸುರಭೂರುಹ (ನಾ). ದೇವಲೋಕದ ವೃಕ್ಷ; ಕಲ್ಪವೃಕ್ಷ: ಸುರಭೂರುಹಮಿರೆ 
ಮತ್ತಿನ ಮರನಂ ಜಲರಾಶಿಯಿರೆ ಕುಳುಂಪೆಯ ನೆರೆವಂತೆ (ಆದಿಪು. ೯-೧೦೮); 
ಚಿಂತಾಮಣಿ ಕಾಮಧೇನು ಸುರಭೂರುಹಮೆಂಬಿವನೇಕೆ ಮಾಡಿದಂ ತಾಮರಸೋದ್ಭವಂ 
(ಅಜಿ ೧-೬೨). [ಸಂ.) 

ಸುರಭೇರಿ (ನಾ). ದೇವದುಂದುಬಿ; ಸುರತೂರ್ಯ ; ಸುರಭೇರೀರವಮಾಶಾಂತರಮಂ 
ತೀವಲೈ (ಶ್ರಿಪುವಿ. ೬೨-೧೧). [ಸಂ. ಸುರಭೇರೀ। 

ಸುರಮ, ಸುರಮಾ, ಸುರುಮ, ಸುರ್ಮಾ (ನಾ). ೧. (ಗಂಧಕದಂತಹ) 
ಒಂದು ಬಗೆಯ ಮೂಲಲೋಹ : ತಾಮ್ರ, ಸೀಸ, ಸತು, ಪಾಷಾಣ ಮತ್ತು ಸುರಮ 
(ಅಂಗಿಮೊನಿ) ಅದುರುಗಳನ್ನೂ . . . ಒಳಗೊಂಡಿದೆ (ಕವಿಕೋ. 1, ೯೩೨). ೨. ಕಾಡಿಗೆ; 
ಅಂಜನ: ಸುಣ್ಣ, ಸುರಮ, ಅಡಕೆ ಎಲೆ ದೊರೆಯ ಮನವಿ ಸೆಳೆವ ಆಟ 
(ಸುನೀತ. ೩೬-೧೦). ಸುರಮಾ: ೨. ಸುರಮಾ ಮುಖಚೂರ್ಣ . .. ತಲೆತಲಾಂತರಗಳಿಂದ 
ಇಳಿದುಬಂದವು (ಸುತ್ತುಮು. ೭೪). ಸುರುಮ: ೧. ಸುರುಮ ಸೇರು ೧ (ಸಕವೈೆ. ೨೦೯). 
ಸುರ್ಮಾ: ೨. ಕಣ್ಣೊಳಗ ಹಾಕುವ ಸುರ್ಮಾ ಎಂಬ ಕರೆಪುಡಿಯು ಗಲೀನವಿರುತ್ತದೆ 

ದರಿಯಾಬೀಬಿಯು ಔರಂಗಜೇಬನ ಅಂತಃಪುರಕ್ಕೆ ಅತ್ತರು 
ಸುರ್ಮಾ ಮುಂತಾದುವುಗಳನ್ನು ಮಾರುವುದಕ್ಕೆ ಹೋಗುತ್ತ . . . ಇದ್ದಳು 
(ಬಂಕಿಮ. ೨೧೭). (€-- ಮರಾ. ಸುರಮಾ, ಸುರ್ಮಾ)] 

ಸುರಮಣಿ (ನಾ). ದೇವಲೋಕದ ರತ್ನ; ಚಿಂತಾಮಣಿ: ಸುರಮಣಿಯಂ ಸುರ 
ತರುವಂ ಪರಿಶ್ರಮಂಗಳನುಮೆಚೆಯದೀವೆನೆನುತ್ತಂ ಹರಭಕ್ತರೆಟ್‌ವ ಧನಮಂ 
ಪಿರಿದೀವುತ್ತಿರ್ಪನಚ್ಚುತಾಹ್ಟಯಭಕ್ತಂ (ತ್ರಿಪುವಿ.೫೪-೪). [ಸಂ.] 

ಸುರಮಹೀಜ (ನಾ). ೧. ದೇವಲೋಕದ ವೃಕ್ಷ; ಕಲ್ಪವೃಕ್ಷ. ೨. [ಗಣಿತ] ಐದು 
ಎಂಬ ಸಂಖ್ಯೆಯ ಸಂಕೇತ: (8. ಸಂ.) 

ಸುರಮಹೀಜನ (ನಾ). ದೇವಲೋಕದ ಜನ; ದೇವತಾವರ್ಗ ; ಸುರಮಹೀಜನ 
ರಾಜ ರುದ್ರರ ಚರಿತೆಗಳಿಗಿಮ್ಮಡಿಯೆನಿಸಿ ಸತ್ಪುರುಷನಿಲ್ಲಿಗೆ ಸಲಹ ಬಂದನು ಬಸವ 
ವಿಭುವೆನುತ (ಬಸಪು. ೫-೬೪). [ಸಂ.) 

ಸುರಮಹೀರುಹ (ನಾ). ಸುರಮಹೀಜ ೧: ಸುರಮಹೀರುಹದೋಳಿಯಿಂ 
ಸಹಕಾರಭೂಜನಿಕಾಯದಿಂ ಸರಸಿಜಾಕರದಿಂ (ಧರ್ಮಾಮೃ. ೩-೨೩೬). [ಸಂ.] 

ಸುರಮಾ "ಸುರಮ' ನೋ. 

ಸುರಮಾಯಿ (ನಾ). ಒಂದು ಬಗೆಯ ಬಣ್ಣ; ಬೂದುಬಣ್ಣ : ರಾಜಪ ಸುರಮಾಯಿ 
ಹಳದಿ ಕೆಂಪುಗಳ ಬಿರುದಿನ ಪಲ್ಲವ ಸತ್ತಿಗೆ ಮೆಚೆದುವು (ಕಂನವಿ. ೨೦-೨೧); 
ಸುರವಮಾಯಿ ರಲ್ಲಿಯ ಬಿರುದಿನ ಕುದುರೆಯ ನೆರವಿಯೊಳಗೆ ಬಹನಾರೆ 
(ಕಂನವಿ. ೨೫-೭೫). (ಹಿಂ. ಸುರಮಾಈ) 

ಸುರಮಾರ್ಗ (ನಾ). ದೇವತೆಗಳ ಹಾದಿ; ಆಕಾಶ: ಸುರಮಾರ್ಗಪರಿಭ್ರಮಣ 
ದಿನರಿದೆನಿಕುಂ ತ್ರಿಪುರಮನಿತೆ ಬಹುರೂಪಗತಿಸ್ಬುರಿತಂ ಸೌಭಪುರಂ (ಜಗವಿ. ೧೮-೮೬); 


(ಮುಂಬಯಿ. ೪-೨೨); 


ತರುಗಳ 


೮೬೨೨ 


5 


10 


15 


25 


40 


ಸುರವರ್ತ್ಮ 

ಸುರನದಿಯಲ್ಲಿ ಮಿಂದು ಸುರಮಾರ್ಗಕಚೌಘಮನೆಯ್ದೆ ಬಿರ್ಚಿ. . .ನೆಜ್‌ ನಿಂದು 
ನಿಟ್ಟಿಪಳ್‌ (ರಾಜಶೇ. ೩-೫). (ಸಂ.] 

ಸುರಮಿಥುನ (ನಾ). ದೇವದಂಪತಿಗಳು; ಅಮರ ದಂಪತಿಗಳು: ಸುರಮಿಥುನಂ 
ಸುರದ್ರುಮದ ತಣ್ಣೆಟಬಲೊಳ್‌ ಖಚರದ್ವಯಂ ಮನೋಹರಮಣಿಕೂಟದೊಳ್‌ 
: * ೬ ನಲಿದು (ಮಲ್ಲಿಪು. ೧೦-೧೦೯); ತೀವಿದ ತಾವರೆಗೊಳಗಳು ಪಲವಾ ಪಾವನವನದ 
ಮಧ್ಮದೊಳು ಆವ ದಿನವು ತೊಲಗದೆ ಸುರಮಿಥುನಕ್ಕೆ ತಾವಾವಾಸವಾಗಿಹವು 
(ತ್ರಿಪುಸಾಂ. ೭-೬೬). |ಸಂ.) 

ಸುರಮುನಿ (ನಾ). ದೇವಲೋಕದ ಯಷಿ; ನಾರದ: ಸುರಮುನಿಯು ಪೇಳಿ 
ಪೋಗಲ್ಕೆ ನಿಶಿಯಲ್ಲಿ ಶಂಬರ ವಾಯುರೂಪದಿಂ ದ್ವಾರಕೆಯನೊಳಪೊಕ್ಕು (ಪ್ರೌಢರಾ. 
೧೧-೩೧). [ಸಂ.1 

ಸುರಮೃ (ನಾ). ಚೆಲುವಾದುದು; ಮನೋಹರವಾದುದು: ಭರತಕ್ಷೇತ್ರಲಲಾಮ 
ಮಪ್ಪುದು ಸುರಮ್ಮಂ ನಾಡು ತತ್ಪೌದನಪುರಂ (ಶಾಂತಿಪು. ೫-೨೨). (ಸಂ. 

ಸುರಯಿ "ಸುರಗ್ಮಿ' ನೋ. _ 

ಸುರಯಿಕ್ಕು (ಕ್ರಿ). (?): ಕಲ್ಲಿಂದಂ ನೀರು ಹರಿದ ಸಾಲಿಂದಂ (ಅಚ)ಳದೇವನ 
ಗಡಿಯಿಂದ ಸುರಯಿಕ್ಕಿದ ಕಲ್ಲಿಂದಂ ಬಡಗಲು ಪಡುವಲು ಮಕ್ಕಿಯ ಕುಂನ್ಮಂಣ್ಮ 
ಕೋಟಿನಾಥ ಭಟ್ಟ] . . . ಯಿಕ್ಕಿದ ಕಲ್ಲಿಂದಂ (Moran. ೧-॥, ೪೬೦-೨೩; 1406). [7] 

ಸುರರಮಣ (ನಾ). ದೇವತೆಗಳ ರಾಜ; ಇಂದ್ರ: ಸುರರಮಣ ನಳಕೂಬರಾಧಿಕ 
ಸರಸಕಾಮುಕರಂ . . . ಬಗೆಯದನುಮಿಷಸತಿಯರು ಸಹಸ್ರ ನೆರೆದು (ಬಸಪು.೪೧-೧೮). 

[ಸಂ.] 

ಸುರರಮಣಿ (ನಾ). ದೇವತಾಸ್ಟ್ರೀ: ಸುರರಮಣೀರಮಣೀಯಸ್ವರೂಪಮತಿ 
ತರಳತರಳವಿಲಸದ್ವಿದ್ಕುತ್‌ಸ್ಟುರಿತಮೆನೆ ಪೋಲ್ತು ಕರಗಿದುದರಗಿದು ದಹನೋಪ 
ತಪ್ರಮೆನೆ ತತ್‌ಕ್ಷಣದೊಳ್‌ (ಕಾವ್ಮಾಮ ೫೪೨); ಸುರರಮಣೀಕದಂಬಕಬರೀಭರಕಾಂತಿಕಳಿಂದ 
ಜಾಂಬುವಿಸ್ಫುರಿತಪದಾಂಬುಜಾತೆ (ಶಬಶಂ.೧-೨). [ಸಂ. ಸುರರಮಣೀ। 

ಸುರರಾಜ (ನಾ). ೧. ಎ ಸುರರಮಣ: ನರ್ತಕಂ ಸುರರಾಜಂ ಸಭೆ ದೇವಮರ್ತ್ನೃ 
ಸಭೆ (ಆದಿಪು.೩-೧೨೭). ೨. ಶಿವ; ಪರಮೇಶ್ವರ: ಸುರರಾಜ ವರತೇಜ ಸಿತಗಳನೆ 
ಯತಿಬಳನೆ (ಹಚಕಾ.೧-೫). (ಸಂ. ಸುರರಾಜನ್‌] 

ಸುರರಿಪು (ನಾ). ದೇವತೆಗಳ ಶತ್ರು; ರಾಕ್ಷಸ: ಸುರರಿಪುಗಳೆನಿಪ ಮಂದೇಹ 
ರನಿನನಸಿಯಿಂದೆ ತಟ್‌ ಯಲಂಬರವಿರ್ದಾವರಿಸಿದರುಣಾಂಬುರುಚಿಯೆನೆ ಪಿರಿದೆಸೆದುದು 
ಮೂಡದೆಸೆಯ ಸಂಧ್ಮಾರಾಗಂ (ತ್ರಿಪುವಿ.೨೪-೨೨೫); ಸುರರಿಪುಬಾಧೆಗಳ್ಳುತೆ ಮುರಾರಿ 
ಪುರಾರಿಪದಾರವಿಂದಮಂ ಸರಸಿಜದಿಂ ಸಹಸ್ರದೆ ಸಮರ್ಚಿಪ ವೇಳೆಯೊಳ್‌ 
(ರಾಜಶೇ. ೩-೧೦೪). ([ಸಂ.) 

ಸುರಲೋಕ (ನಾ). ಎ ಸುರಪುರ: ಆಕ ್ಷಿ ಮಣಕ್ಕೆ ರಮ್ಮ ಸುರಲೋಕ ಸುಕಕ್ಕೆ ಭಾಗಿ 
(ಎಕ. 1, ೨೧-೪: ಸು. 700); ತ್ರಿದಶಸುರಲೋಕವಾಸಾಸ್ಪದಮಂ ಪೆಜುಗುಂ ಮನುಷ್ಯ 
ಮನುಜಂ (ಕವಿರಾ. ೧-೮೫); ಸುರಲೋಕದಲ್ಲಿ ಸುಖದಿಂದಿರುತುಂ ಬರವೆಂತು ನಿಮಗೆ 
ದೊರೆಕೊಂಡುದು (ಗಿ. ೧೦-೨೩). [ಸಂ.] ` 

ಸುರವಕ್ತ (ನಾ). ಆಗ್ನಿ: ಸುರವಕ್ತಪಾವನ ಸದಾಚಾರಂ . . . ನಂದನಂ ಪುಟ್ಟಿದಂ 
(ಪುಪ್ಪಪು.೧೩-೧೦). [ಹಂ.] 

ಸುರವಧು (ನಾ). ದೇವಲೋಕದ ಸ್ತ್ರೀ; ಅಪ್ಸರೆ: ಪರಮಜಿನಜನನಿಗೊರ್ವಳ್‌ 
ಸುರವಧು ಕೊಡೆವಿಡಿದು (ಶಾಂತಿಪು೯-೧೭೮); ಸುರವಧುವೊರ್ವಳ್ಲೇವಿಯ ಚರಣಕ್ಕೋಲಗಿಸೆ 
(ಶಾಂತೀಶ್ವ.೧೩-೨೧೪). [ಸಂ.ಸುರವಧೂ)] 

ಸುರವನಿತೆ (ನಾ). ಸುರವಧು: ಸುರವನಿತಾವಿಳಾಸದಲರ್ಗೊಂಚಲನೀಕ್ಷಿಸಿ 
ಜೋಲ್ವ ಕೊಂಬನೊಬ್ಬರೆ ಮುರಿದಪ್ಪಿದಂಗಲತೆ  ನಾಗಿಣಿಯಂದಮನಾಗುಮಾಡೆ 
(ಲೀಲಾಮ ೧೩-೬೮); ಸುರವನಿತಾಜನಂಗಳೆ ಸುರೂಪವಿಳಾಸೆಯರೆಂದು ಬೀಗಿ ಧಿಕ್ಕರಿಸುವ 
ನಿಂದ್ರನೆಮ್ಮುಮಂ (ಪುಷ್ಪಪು. ೧೨-೨೧). [ಸಂ. ಸುರವನಿತಾ। 

ಸುರವರ್ತ್ಮ (ನಾ). ಎ ಸುರಪಥ: ""ಸುರವರ್ತ್ಮನ್‌. . . ಆಕಾಶದ ಹೆಸರುಗಳು'' 

(ಸಿದ್ಧಾಂತಿ. ೨೬). (ಸಂ. ಸುರವರ್ತ್ನನ್‌) ` 


ಸುರವರ್ಧಕಿ 


ಸುರವರ್ಥಕಿ (ನಾ). ದೇವಲೋಕದ ಬಡಗಿ; ವಿಶ್ವಕರ್ಮ: ಮಯಂ | 
_ಬೆರಲ್ಮಿಡಿಯನೇ ಸುರವರ್ಧಕಿ ರೋಮಹರ್ಷ್ಚದೊಳ್‌ ತೊಡರನೆ («ಚಂದ್ರಪು. | 
೧-೧೪೪): ವಿರಚಿಪ ಬಗೆಯ ಸುರವರ್ಧಕಿಗೆ ಪೇಳಲ್ಕಗಣಿತೋಪಮ ನಿರ್ಮಿಸಿದನಾಕ್ಷಣಬಿ 

' ಪುರವ (ಕೋಗಯ. ೨-೨೪). ([ಸಂ.1 

ಸುರವಲ್ಲಭ (ನಾ). ೧. ದೇವತೆಗಳ ಒಡೆಯ; ಇಂದ್ರ. ೨. ಶಿವ; |; 
ಪರಮೇಶ್ವರ: ವಲ್ಲಭಂ ಸಕಳಾಗಮಸ್ತುತಿದುರ್ಲಭಂ ಸುರವಲ್ಲಭನುಮಾವಲ್ಲಭಂ 
(ಬಸಪು. ೫೨-೩೪). (ಸಂ. 

ಸುರವಲ್ಲರಿ (ನಾ). ದೇವಲೋಕದ ಬಳ್ಳಿ; ಕಲ್ಪಲತೆ: ಸುರವಲ್ಲರಿಗಳ್‌ 
ಮುಗುಳಂ ಸುರಿತರ್ಪುವು ರಜತಶಿಖರಿಶಿಖರದೊಳೆನೆ ಖೇಚರಿಯರ್‌ ಮುತ್ತಿನ 
ಸೇಸೆಯನರಸಂಗಿಕ್ಕಿದರಪಾಂಗಮಾಲಾಸಹಿತಂ (ಪಂರಾಮು. ೧೨-೨೧); ಇದು ಮಧುಮಿತ್ರ 
ಮತ್ತ ಗಜರಾಜಿಯೊ ನೋಡಿದು ಪುಷ್ಪಚಾಪಸೌಖ್ಯದ ಸುರವಲ್ಲರೀತತಿಯೊ 
(ರಾಜಶೇ. ೧೦-೧೨). (ಸಂ. ಸುರವಲ್ಲರೀ। 

ಸುರವಾಚಿಕೆ (ನಾ). ದೇವಲೋಕದಲ್ಲಿ ವಾಚನಮಾಡುವವಳು : ಸರಸಕವಿಕಾವ್ಮ 
ಮಧುಮತ್ತರಾಗದೊಳ್‌ ಪೊರೆದು ಪೊಂಗೆ ತನಿಗಂಪೊಗೆದಂತಿರೆ ನುಣ್ಣನಿಯಿಂ 
ದೋದುವ ಸುರವಾಚಿಕೆ ಸತಿಗೆ ಪುಳಕಮಂ ಪುಟ್ಟಿಸಿದಳ್‌ (ಚಂದ್ರವು. ೧೧-೧೪೫). 

(ಸಂ. ಸುರವಾಚಿಕಾ। 

ಸುರವಾರಿ, ಸುರವಾಲ್‌, ಸುರವಾಲು, 'ಸುರ್ವಾಲ್‌ (ನಾ). ಒಂದು ಬಗೆಯ 
ಇಜಾರ; ಕಲ್ಲಿಯ ಇಜಾರ: ಮಹಾರಾಜರು ತಮ್ಮ ಸುರವಾರಿ ತುಮಾನವನ್ನು 
ಅಂದರೆ ಮೊಣಕಾಲವರೆಗೆ ಬಿಗಿಯಾಗಿದ್ದು ಮೇಲೆ ಸೈಲಾಗಿರುವ ಚಣ್ಣವನ್ನು 
ಹಾಕಿಕೊಂಡರು (ಕಮಲ. ೧೭೪). ಸುರವಾಲ್‌: ಉದ್ದ ಕೈ ನೆರಿಗೆಗಳಿರುವ ಒಂದು ಕುರ್ತಾ, 
ಒಂದು ಸುರವಾಲ್‌ (ಆಭಾನೃ. ೮೯). ಸುರವಾಲು: ಕಾಲಿಗೆ ಸುರವಾಲು. ಮೇಲೆ ಢಕ್ಕಾ 
ಮಜಲಿನ್ನಿನ ಅಳ್ಳಕವಾದ ಅಂಗಿ. ಅದರ ಮೇಲೆ ಕಲಾಪತ್ತಿನ ಸಣ್ಣ. ಲುಂಗಿ (ದೌಲತ್‌. ೨೩). 
ಸುರ್ವಾಲ್‌: ಕೆಲವರು ಯೂರೋಪಿಯನ್‌ ಉಡುಪು ಇನ್ನು ಕೆಲವರು ಉತ್ತರ 

-. ಹಿಂದೂಸ್ಥಾನದ ಷೆರ್ವಾನಿ ಮತ್ತು ಸುರ್ವಾಲ್‌ (ದಿಲ್ಲಿಪ. ೪೪). 
[ಇ-- ಮರಾ. ಸುರವಾರೀ, ಸುರವಾರ್‌; ಪಾರ. ಶುಲ್ವಾರ್‌) 

ಸುರವಾರುಣಿ (ನಾ). ಒಂದು ಬಗೆಯ ಸಸ್ಮ; ಹಾವುಮೆಕ್ಕೆ : ಸುರವಾರುಣಿ ಗಿಣಿ 
ಮೂಗೀಶ್ವರಿ ಖರಕರ್ಣಿಕೆಯೆನಿಪ್ಪಿವಂ ಕಿಟಿದಾನುಂ ಸೊರೆಯ ತಿರುಳ್‌ ರಸದೊಡನೆಲ್‌ 
ಗುರಗೋತ್ತ ರ ವಿಷಮನಲೆಯಲಿಂತಿದೆ ಸಾಲ್ಲುಂ (ಲೋಕೋಪ. ೧೦- ೧೭). 

(ಹಂ. ಸುರವಾರುಣೀ। 

ಸುರವಾಲ್‌, "ಸುರವಾರಿ' ನೋ. 

ಸುರವಾಲು "ಸುರವಾರಿ' ನೋ. 

ಸುರವಿದಾರಣ (ನಾ). ಇಂದ್ರನನ್ನು ಸೋಲಿಸಿದವನು; ಇಂದ್ರಜಿತು: 
ಸುರವಿದಾರಣ ಕಟ್ಟಿ ಹೋದರೆ ಅರಸ ನೀನಜ್ಞಾನಿಯಪ್ಪುದೆ ಉರಗಕೋಲಾಹಲನ 
ಗರುಡನ ನೆನೆವುದು (ಕೌಶಿರಾ. ೧೯-೫೪). (ಸಂ.] 

ಸುರವಿಧ್ವಂಸಿ (ನಾ). ದೇವತೆಗಳನ್ನು ನಾಶಪಡಿಸುವವನು; ಕಂಸ: ಸುರ 
ವಿಧ್ವಂಸಿಯ ಬಿಲ್ಲನೊಂದೆ ಶರದಿಂ ಗಾತ್ರತ್ರಮಂ ಕೃಷ್ಣನಾರ್ದೆರಡಂಬಿಂ ತಣ್‌ದಿಕ್ಕಿ . . . 
ತೆತ್ತಿಸಿದನತ್ಕಾಭೀಳಬಾಣಂಗಳ೦ (ಜಗಎ.೧೮-೧೦೩). (ಸಂ. ಸುರವಿಧ್ವಂಸಿನ್‌) 

ಸುರವಿಳಾಸಿನಿ (ನಾ). ದೇವಲೋಕದ ಸ್ತ್ರೀ; ಅಪ್ಸರೆ: ಸುರವಿಳಾಸಿನಿಯರ್‌ 
ಮನೋಹರರೂಪೆಯರ್‌ ಗಜಯಾನೆಯರ್‌ . . . ನೆರೆದು ಕುಳ್ಳಿರೆ (ಧರ್ಮಾಮೃ. ೪-೧೬). 
[ಸಂ. ಸುರವಿಲಾಸಿನೀ। 

ಸುರವು "ಸುರುವು' ನೋ. 

ಸುರವೆಣ್‌ (ನಾ). ವ ಸುರವಿಳಾಸಿನಿ: ಸುರವೆಣ್ಣಿಂದಲಿ ಪುಷ್ಪದಂತವನದೊಳ್‌ ತಾಂ 
ಕ್ರೋಡರೂಪಾಗನೇ (ಸೋಮೇಶ. ೮೯); ಭಾರತಿ ಮೊದಲಾದ ಸುರವೆಣ್ಣಳೊಳು. . . 
ರತಿ ಜಗನ್ಮೋಹನಮೂರುತಿ ಕಂಗೊಳಿಸಿದಳು (ಮೋಹತ. ೧೬-೨೨). [ಸುರ 1 ಪಣ್‌) | 

ಸುರವೈದ್ಯ (ನಾ). ದೇವಲೋಕದ ವೈದ್ಯ : ಸುರವೈದ್ಮನಪ್ಪ ಧನ್ವಂತರಿ ತರಿಸುವನಲ್ಲಿ 
ತನಗೆ ದೊರಕದ ತಂತ್ರೋತ್ಮರಮಂ (ಕುಸುಮಾ. ೨-೧೦೫). (ಸಂ.] 


10 


15 


40 


| 


೮೬೨೩ 


ಸುರಸುಂದರಿ 


। ಸುರವೈರಿ (ನಾ). ೧. ದೇವತೆಗಳ ಶತ್ರು; ರಾಕ್ಷಸ: ""ಸುರವೈರಿಗಳು . . . 

| ದೈತ್ಮರು'' (ಮಂಗರಾ. ೩-೯). ೨. ಕಂಸ: ಸುರವೈರಿಯ ವಧದಿನದೊಳ್‌ ಧರೆಗುದಿರ್ದುವು 

| ತಾರಕಂಗಳ್‌ (ಜಗವ ೬-೪೦). ಓಸಂ. ಸುರವ್ಮರಿನ್‌] 

| ಸುರವೊನ್ನೆ, ಸುರಹೊನ್ನೆ (ನಾ). ಒಂದು ಬಗೆಯ ಮರ ಮತ್ತು ಅದರ 
ಹೂವು; ಪುನ್ನಾಗ: `"ನಾಗೀ-ಸುರವೊನ್ನೆ, ಗಂಧಿ, ಅಕ್ಕಿಹೆಡೆ'' (ಓಷಧಿ.9೫). 
ಸುರಹೊನ್ನೆ : ಪುಗಳೊಳೇ ಸುರಹೊನ್ನೆ ಚೆನ್ನನೋ (ಆದಿಪು. ೧೧-೧೧೪); ಸುರಹೊನ್ನೆಯ 
ರನ್ನವಟ್ಟಿಗೆಯಿಂ ರಕ್ತಾ ಶೋಕರಚಿತರತ್ನಕಟಕದಿ೦ (ಕಾದಂಉ. ೭೮೪); ಪನಸಾಳಿ ಶಾಳಿ 
ಭಾಸುರ ಸುರಹೊನ್ನೆ ಜಂಬುಘನನಿಂಬಕುಳಂ ಬಕುಳಂ (ಗಿರಿಕ. ೨-೩೦). [ಸುರ “- ಪೊನ್ನೆ] 

ಸುರಶತ್ರು (ನಾ). ಎ ಸುರವೈರಿ ೧: “"ಅಸುರಃ . .. ಸುರಶತ್ರುಃ . .. ಪಾತಾಳನಿಲಯಃ 
(ಸ್ಮೃತಾಃ) - ಈ ಆ ಅಸುರರ ಪೆಸರ್‌'' (ಹಲಾಯು.೨-೫). [ಸಂ.) 

ಸುರಶಿಖರಿ (ನಾ). ದೇವಲೋಕದ ಬೆಟ್ಟ; ಮೇರುಪರ್ವತ: ಸುರ 
ಶಿಖಲ ಭಾಸ್ವರಜ್ಮೋತಿರಂಗಮಂ ಜಳಧಿ ವಿಮಳಮಣಿಯಂ . . . ತಳೆದು 
(ಚಂದ್ರಪು. ೧೪-೮೦). (ಸಂ. ಸುರಶಿಖರಿನ್‌) 

ಸುರಶೈಲ, ಸುರಶೈಳ (ನಾ). ಎ ಸುರಶಿಖರಿ: ಸುರಶೈಲಂ ಪೂಟ್ಲ ಪೊಂಗಟ್ಟೆವೊಲಿರೆ 
ಸಕಲೋದನ್ವದಂತಸ್ತಕೂರ್ಮೋತ್ಯರಮುರ್ವೀಚಕ್ರಮಂ ತಾಳಿದ ಕಮಠನವೊಲೊಪ್ಪೆ 

ಸುರಶೈಳ: ಪರಮಜಿನಸವನಜಲನಿರ್ಧುರಮುಂ ಸುರಬಲ 
ಪಯೋದಿಕಲಕಲಮುಂ ವತಾಣ್ಣಿರೆ ನೋಡೆ ಬಿನ್ನನಿರ್ದುದು ಸುರಶೈಳ 
1ಪಾಶಾಂ. ಲಮದೊಂದು ಮದುವೆಗಳಿಪಿದ ಮನೆವೊಲ್‌ (ಆದಿಪು ೭-೧೦೮). 1ಸಂ.) 

ಸುರಶೈಳ "ಸುರಶೈಲ' ನೋ. 

ಸುರಸ (ಗು). ೧. ಒಳ್ಳೆಯ ವಾಸನೆಯಿಂದ ಕೂಡಿದ; ಸುಗಂಧಯುಕ್ತವಾದ. 
೨. ಒಳ್ಳೆಯ ರಸದಿಂದ ಕೂಡಿದ; ರಸಾರ್ದ್ರವಾದ: ಸುರಸಪಲಾಶ 
ಪುಷ್ಪಚಯದೊಳ್‌ ವನಲಕ್ಷ್ಮಿಯ ರತ್ನನೂಪುರಸ್ವ್ತರಮೆನೆ . . . ಪೊಣ್ಮಿದತ್ತು 
ಮಧುರಂ ಮಧುಮತ್ತಮಧುವುತಸ್ವರಂ (ಜಗವ. ೧೪-೪೦); ೩. ಚೆಲುವಾದ; 
ಸುಂದರವಾದ. (ನಾ). ೪. ಒಳ್ಳೆಯ ರಸ. ೫. ಒಂದು ಬಗೆಯ ರಾಳ. 
೬. ಸುವಾಸನೆಯ ಹುಲ್ಲು. (ಸಂ. 

ಸುರಸದ್ಮ (ನಾ). ದೇವತೆಗಳ ವಾಸಸ್ಥಾನ; ಸ್ವರ್ಗ: ಗಿರಿಶಿಖರಂಗಳೊಳ್‌ 
ತರುಶಿಖಾಮುಖದೊಳ್‌ ಸುರಸದ್ಮಕೂಟದೊಳ್‌ ಪರಿಕಲಿಸಿರ್ದುವು . . . ತಮದೊಡ್ಡು 
(ಮಲ್ಲಿಪು. ೭-೩). [ಸಂ. ಸುರಸದ್ಮನ್‌) 

ಸುರಸಮಿತಿ (ನಾ). ದೇವತೆಗಳ ಸಮೂಹ: ಇದೆ ಸಾರಂ ಸ್ವರ್ಗಲೋಕಕ್ಕಿದೆ 
ಸುರಸಮಿತಿ ಪ್ರಾರ್ಥಿತಂ ಯೌವರಾಜ್ಮಾಸ್ಸದಂ (ಶಾಂತಿಪು. ೬-೨೪). [ಸಂ.) 

ಸುರಸರಿತ್ತು (ನಾ). ದೇವಲೋಕದ ನದಿ; ದೇವಗಂಗೆ: ಯುವತಿಜನಶಂಕೆಯುಂ 
ಮುನ್ನವಯವದೊಳೆ ಪೊಕ್ಕು ಕಳೆದು ಸುರಸರಿದಂಭಃಪ್ಲವದೊಳೆ ಚಕ್ರಧರಂ 
ದುಗ್ನವಾರ್ಧಿಯೊಳ್‌ ನಿಂದ ಕನಕಗಿರಿಯನೆ ಪೋಲ್ತಂ (ಆದಿಪು. ೧೧-೧೩೭). 

[ಸಂ. ಸುರಸರಿತ್‌] 

ಸುರಸಿಂಧು (ನಾ). ಸುರಸರಿತ್ತು: ಸುರಸಿಂಧುಪ್ರಿಯಪುತ್ರ ಕೇಳ್‌. . . 
ಬಿಗುರ್ತೀ ಕೌರವರ್‌ ಕೂಡೆ ನೂರ್ವರುಮಂ ಕೊಲ್ವೆಂ (ಪಂಪಭಾ. ೭-೧೫); ಸುರ 
ಸಿಂಧೂದಕ ಯಕ್ಷ ಕರ್ದಮ ಲಸನ್ಮುಕ್ತಾಕ್ಷತಾಮೋದ ಬಂಧುರ ಮಂದಾರ ಸುಧಾರಸಾನ್ನ 

. ಫಲದಿಂ . . . ಅರ್ಚಿಸಿದಂ (ಅಜಿಪು. ೪-೭೮). [ಸಂ.] 

| ಸುರಸಿಂಧುಜ (ನಾ). ದೇವಗಂಗೆಯ ಮಗ; ಭೀಷ್ಮ : ಸುರಸಿಂಧುಜ ಕುಂಭಜ 
ದುರ್ಧರಭುಜ ಗುರುತನುಜ (ನೇಮಿಪು. ೧೧-೧೩೩); ನುಡಿಯದಿರು ನಿನ್ನ ಹವಣಿನ 
ಮಾವಿಸನೆ ಸುರಸಿಂಧುಜನು (ಕುವ್ಕಾಭೀ. ೧-೩೭). ([ಸಂ.) 

ಸುರಸುಂದರಿ (ನಾ). ೧. ಎ ಸುರವಿಳಾಸಿನಿ: ಜನಾರ್ಭಕನನೆತ್ತಿಕೊಂಡು ಬರೆ 
ಸುರಸುಂದರಿಯರ ತಳ್ಳು ಪಿಡಿದ ವಜ್ರದ ಕೊಡೆಗಳ ನೆಟಲ್ಲಳೊಳಂ (ಶಾಂತಿಪು. 
೧೦ ೯ವ); ೨. ಲೋಕೋತ್ತರವಾದ ಸೌಂದರ್ಯವುಳ್ಳವಳು; ಅತಿಚೆಲುವೆ: 
ಓರ್ವ ಸುರಸುಂದರಿ ಹೂಮಾಲೆಗಳಿಂದಲಂಕೃತವಾಗಿ . . . ವಿರಾಜಮಾನಳಾಗಿರುವಳು 

[ಸಂ. ಸುರಸುಂದರೀ। 


(ಚಂದ್ರಪು. ೧೦-೬೬). 


(ಸುತ್ತುಮು. ೭೪). 


ಸುರಸುರಕೆ ೮೬೨೪ ಸುರಾರ್ಚಿತ 


ಸುರಸುರಕೆ "ಸುರಸುರಿಕೆ' ನೋ. ಸೋರುಪ್ಪು: (8). ಸುರಾಖಾರ: ಜೀನಸಗಳು . . . ಸುರಾಖಾರ (ಸೋರುಪ್ಪು) 
ಸುರಸುರನೆ (ಅ). ಬೆಂಕಿಯಲ್ಲಿ ಸುಡುವಾಗ ಉಂಟಾಗುವ ಶಬ್ದವನ್ನು (ಮುಂಬವ್ಕಾ. ೧೧೯). | “-- ಮರಾ. ಸುರಾಖಾರ್‌! 

ಸೂಚಿಸುವ ಒಂದು ಅನುಕರಣಾವ್ಮಯ: ಲಂಕೆಯನ್ನು ಸುರಸುರನೆ ಬಾಲದಲಿ | | ಸುರಾಖಾರ "ಸುರಾಕಾರ' ನೋ. 

ಸುಟ್ಟ ರಣದಿಟ್ಟ (ವಾವಕೀ. ೨೮-೨). (ಸುರಸುರೃ *- - ಅನೆ] | ಸುರಾಗ (ನಾ). [ಸಂಗೀತ] ಒಳ್ಳೆಯ ರಾಗ: ಶ್ರುತಿ ಗಮಕಂಗಳಿಂ ಪುಟ್ಟಿದ 


ಸುರಸುರಲಿಕೆ "ಸುರಸುರಿಕೆ' ನೋ. 5 | ಗೀತಮಾದೊಡೆ ಸ್ವರ ಸುಸ್ವರ ಸುರಾಗ ಮಧುರ ಅಕ್ಷರ ಅಲಂಕಾರವೆಂಬಾಟು 

ಸುರಸುರಿಕೆ, ಸುರಸುರಕೆ, ಸುರಸುರಲಿಕೆ, ಸುರುಸುರಿಕೆ, ಸುರುಸುರಿಗೆ, ಲಕ್ಷಣಂಗಳುಳ್ಳದ್ಧಾಗಿಹುದು (ಎವೇಕ. ೨೩೨). (ಸಂ. | 
ಸುರುಸುರುಕೆ (ನಾ). ಒಂದು ಬಗೆಯ ಸಸ: ""ಅರುಣರಿಪು , ಸುರಸುರಿಕೆ'' | ಸುರಾಘಟ (ನಾ). `ಹೆಂಡದ ಗಡಿಗೆ; ಮದ್ಮದ ಪಾತ್ರೆ: ಪಿಂತಿರುಗಿ ಬಂದಾಮೇಲೆ 
(ಅಕಾನಿ.' ೧-೧೦); "" ಗುಪ್ತಗಂಧಿ - ಸುರಸುರಿಕೆ'' (ಓಷಧಿ. ೪). ಸುರಸುರಕೆ: ನಿನಗೀವೆನಾ ಮಾಂಸಭೂತೌದನ ಸುರಾಘಟಸಹಸ್ರದಾ . . . ನೈವೇದೃಮಂ 
"'ಹರಿವಾಲುಕಾ - ಸುರಸುರಕೆ'' (ಚಾಮುಂಡಾ. ೨೦-೧೧೨); ""ಅಲೂಕಂ - ಸುರಸುರಕೆ'' (ಶ್ರೀರಾಮಾ. ೧೨೬-೪೫). [ಸಂ.1 


(ಓಷಧಿ. ೧೦); ಸುರಸುರಕೆಯ ಬೇರು ನೂರು ನೂರು ಹಲವನ್ನು ನಾಗಳನೀರಿನಲ್ಲಿ |10| ಸುರಾಚಲ, ಸುರಾಚಳ (ನಾ). ದೇವಲೋಕದ ಬೆಟ್ಟ; ಮೇರುಪರ್ವತ: 
ಕಷಾಯವೆತ್ತಿ (ದ್ರಾಕ್ನಾಚೂ. ೫-೫). ಸುರಸುರಲಿಕೆ : ""ಕರ್ಕಶಚ್ಛದಃ - ಸುರಸುರಲಿಕೆ, ಸುರಾಚಲದಿಂ ಸುರಾರ್ಣವಂಬರಮಮರಾದ್ರಿ ನೀಳ್ವು ಗೆಲೆವಂದುದು ಜಂಗಮ 
ತೇರು, ಮಿಟ್ಟಲಿ, ಸೌತೆ'' (ಒಷಧಿ. ೨೬). ಸುರುಸುರಿಕೆ : ""ಅರುವಾಳಕಂ - ಸುರುಸುರಿಕೆ'' ಸೇತುಬಂಧಮಂ (ಅಜಿಪು. ೪-೪೫). ಸುರಾಚಥಳ : ಈವ ನೆಗಟ್ಟೆ ಕಳ್ರಭೂಮಿರುಹದಿನಗ್ಗಳಂ 
(ಓಷಧಿ. ೯); ಸುರುಸುರಿಕೆ ಬೇರಿಗೂ ಇದೇ ಪ್ರಕಾರ ಆಗುವುದು (ಎವೈವಿ. ೪). ನುಡಿ ಸುರಾಚಳದಿಂದಚಳಂ (ಎಕ. 1 ೧೩೩ - ೨೭; 962). ([ಸಂ.1 
ಸುರುಸುರಿಗೆ: ಹಬ್ಬುಲಿ, ಕಿರುಬುಲಿ, ಸುರುಸುರಿಗೆ ಈ ಸೊಪ್ಪುಗಳ ರಸ . . . ಸುರಾಚಳ "ಸುರಾಚಲ' ನೋ. 
ತೊಡಿಯಲು ಮೂರುದಿನಕ್ಕೆ ಶೀತಜ್ವರಂ ಗುಣಮಕ್ಕುಂ (ವೈ. ೭೦). ಸುರುಸುರುಕೆ: |15| ಸುರಾಚಾರ್ಯ (ನಾ). ದೇವತೆಗಳ ಗುರು; ಬೃಹಸ್ಪತಿ: "ಬೃಹಸ್ಪತಿಃ, 
“ಕಂಬಳ; -- ಸುರುಸುರುಕೆ, ಕಂಬಳಿ'' (ಓಷಧಿ. ೨೨); ತ್ರಿಫಲೆ... ಸುರುಸುರುಕೆಯ ಬೇರು ಸುರಾಚಾರ್ಯ:ಃ . . . ಬೃಹಸ್ಪತಿಯ ಹೆಸರುಗಳು'' (ಸಿದ್ಧಾಂತಿ. ೩೧). . [ಸಂ.] 
(ವೃದ್ಯಸಾ. ॥. ೫೩). "ಚುರುಚುರಕೆ ಗಿಡ' ಪರಾ. (1 ಸುರಾಡ (ನಾ). ಸುಖ, ಸಂತೋಷದ ಆಧಿಕ್ಕ,-- ಹೆಚ್ಚಳ: ಸುಖದ ಸುರಾಡವನು 
ಸುರಸೂದನ (ನಾ). ದೇವತೆಗಳನ್ನು ನಾಶಪಡಿಸುವವನು; ದೈತ್ಯ: ಖಳ ಕೊಂಡೆಯರ ನುಡಿಗೆ ನಿವಾಡವನು ಮಾಡದಿರು ಕೂಡಧಿರಪಜಯಾಂಗನೆಯ 
ಸುರಸೂದನನ ತೆಗೆದಪ್ಪಿ ನಗುತ . . . ನೋಡಿದ (ಕೌಶಿರಾ. ೩೬-೨). . [ಸಂ.)' (ತೊರರಾ. ೩-೭-೩೯). (? ./ ಮರಾ. ಸುರವಾಡೇ ಎ ಸುಖ; ಅನುಕೂಲತೆ! 
ಸುರಸೆ (ನಾ). ತುಳಸಿಯ ಗಿಡ: ""ತುಳಸಿಯದು ಸುರಸೆ (ಪಾಕಾಂ. ಸರಸಿ, ಸುರಸಿ] [೫ ಸುರಾದ್ರಿ (ನಾ). ಎ ಸುರಾಚಲ: ಸುರಾದ್ರಿಯಿಂ ಸ್ಥಿರತರಂ . . . ಪುಟ್ಟುಗುಂ ನಂದನಂ 


[(ಆ-- ಮರಾ. ಸುರಳೀತ] 
ಸುರಾಂಗ (ನಾ). [ಜೈನ] ಭೋಗಭೂಮಿಯ ಹತ್ತು ಕಲ್ಪವೃಕ್ಷಗಳಲ್ಲಿ 
ಒಂದು; ನಾನಾ ವಿಧವಾದ ಮಾದಕಪಾನೀಯಗಳನ್ನು ನೀಡುವ ಸುರಾಮಂಡ (ನಾ). ೧. ಹೆಂಡದ ನೊರೆ. ೨. ಹೆಂಡದ ತಿಳಿ: ""ಕಾರೋತ್ತಮಃ 
ವೃಕ್ಷ: ವಸನಾಂಗಾತೋದ್ಕಾಂಗ ಪ್ರಸವಾಂಗ ಜ್ಮೋತಿರಂಗ ದೀಪಾಂಗಾನ್ನಾಂಗ |40, ಸುರಾಮಂಡಂ - ೨ ಹೆಂಡದ ಮೇಲಣ ತಿಳಿಯ ಪೆಸರುಗಳು'' (ಸಿದ್ಧಾಂತಿ. ೩೧೯). [ಸಂ.1 
ಸುರಾಂಗ ಭಾಜನಾಂಗಾವಸಥಾಂಗ ವಿಭೂಷಣಾಂಗ ದಶಕಲ್ಪಕುಜಂ ಸೊಗಯಿಸುವುವು | | ಸುರಾಯು (ನಾ). ಒಂದು ಬಗೆಯ ಆಯುಧ: ಪಟ್ಟಾಕತ್ತಿ ಸುರಾಯು ಬಾಕು 


ಬಹುಮಂಜರಿಯೆನಿಕ್ಕು'' (ಮಂಗರಾ. ೩೯-೨೭). (ಸಂ. ಸುರಸಾ] (ಜಗವ. ೨-೮೩); ಕಲಸಿ ಸುರಾದ್ರಿಗಳ್ಳೆಸು ತೋರದೊಳೆಸೆವ ತುತ್ತುಗಳಂ ಪಿಡಿವುತಾ 
ಸುರಸ್ಟ್ರೀ (ನಾ). ಎ ಸುರವಿಳಾಸಿನಿ: ಲಲಿತಾಂಗ[ವಂಗ)ವಿಷಯಾಧೀಶಂ | 
ಸುರಸ್ತ್ರೀಜನೋದಾತ್ತಪ್ರಾರ್ಥಿತಯೌವನಂ (ಶಾಂತಿಪು ೫-೧೧೩); ಸುರಸ್ತ್ರೀಜಾಲ ನೆರೆಯದು | | ಸುರಾಧೀಶ (ನಾ). ದೇವತೆಗಳ ಒಡೆಯ; ಇಂದ್ರ: ಸುರಾಧೀಶನೆಟ್ತಂದುದಂ ಕಂಡು" 
(ಕುವ್ಕಾಭೀ. ೬-೧೦). [ಸಂ.] (ಶಾಂತಿಪು. ೧೦-೯ ವ); ಬಹುವಕ್ತಂ ಪದ್ಮಗರ್ಭಂ ದನುಜಗುರು ಗುರುದ್ವೇಷಿ ಜೀವಂ . 
ಸುರಹಯ (ನಾ). ಇಂದ್ರನ ಕುದುರೆ; ಉಚ್ಛೈಶ್ರವ: ""ಉಚ್ಛೈಶ್ರವಂ ಸುರ |25 ತು ಸುಸು ಸಟ ಕೂಟು ಬ 
ಹಯವೆನಲ್ಕಿಂದ್ರನಶ್ಚಂ'' (ಮಂಗರಾ. ೧೩-೨). [ಸಂ.) [ಸಂ.1 
ಸುರಹೂ (ನಾ). ಒಂದು ಬಗೆಯ ಹೂಬಾಣ (67): ಅಲ್ಲಲ್ಲಿ ಬಾಣ ಬರಿಸು ಸುರಾನಕಸ್ವನ (ನಾ). ದೇವಲೋಕದ ಭೇರಿಯ ಧ್ವನಿ: ಏಜ್‌ ಎಮಾನೆಮಂ ಬರೆ 
- ಸುರಹೂಗಳು ಪಲ್ಮೈಸಿ ತುಡುಕಲಂಬರವ ಸಲ್ಲಲಿತಾಂಗ' ಕಂಠೀರವನರಸ . ಸುರಾನಕಸ್ವನಂ ಮಾಲೆ (ಎಕ. ೫1, ತಿಪಟೂ. ೯೬-೩೪; 11747). (೫0. 
ಭೂವಲ್ಲಭನೈತಂದನಾಗ (ಕಂನವಿ. ೨೨-೧೦೪). (ಸುರ4 ಹ್ಮೂ (ಆ ಪ್ಯೂ)) ಸುರಾಪಗಾನಂದನ (ನಾ). ದೇವಗಂಗೆಯ ಮಗ; ಭೀಷ್ಮ : ಸುರಾಪಗಾನಂದನಂ 
ಸುರಹೊನ್ನೆ "ಸುರವೊನ್ನೆ' ನೋ. 30| ಮಹಾಜರ್ಜರನೇ (ಗದಾಯು. ೪-೫೮). (ಸಂ.] 
ಸುರಳ್‌ "ಸುರುಳ್ಕ್‌' ನೋ. ಸುರಾಪಗೆ (ನಾ). ದೇವಗಂಗೆ: ಚಂಚಳಧವಳಕೇತನಪ್ರತಾನದಿಂ ಸಸುರಾಪಗಾಫೇನ , 
ಸುರಳಿ "ಸುರುಳಿ' ನೋ. ಸಂತಾನದಂತೆಯುಂ (ಚಂದ್ರಪು. ೧೧-೭೮ ವ); ಉಡುಪತಿ ಸುರಾಪಗೆಗಳಂ ಮುಡಿದ ಪೂ 
ಸುರಳೀತ (ಗು). ೧. ಸರಾಗವಾದ; ಸಲೀಸಾದ: ಅವರು ಸುರಳೀತ ಬಾಳ್ವೆ ಮಾಡಿ (ಇಹರ. ದೇ. ೩೧-೧೮). ಸಂ. ಸುರಾಪಗಾ। 
ಮಾಡಲಿಲ್ಲ (ರೂಢಿ). (ನಾ). ೨. ಸರಾಗ; ಸಲೀಸು: ಹೀಗಾದರೆ ಹುಡುಗನ ಸುರಾಪಾನ (ನಾ). ಹೆಂಡವನ್ನು ಕುಡಿಯುವುದು; ಮದ್ಮಪಾನ: ಸರ್ವಪಾತಕಿ 
ಅಭ್ಕಾಸ ಸುರಳೀತವಾಗಿ ಸಾಗದು (ದೀಪಹ. 1. ೨೮); ಈ ವ್ಯಾಪಾರ ಸುರಳೀತವಾಗಿ |35 ಸುರಾಪಾನಭುಂಜಕ ಪಣ್ಮಾಂಗನಾ ಸಂಗಿ (ಮೋಳಿಮಾ. ೨೭-೧೧೦); ಸುರಾಪಾನಾದಿ ವ್ಯೂಹ 
ಮುಗಿದಲ್ಲಿ . . . ಕೊಂಚವಾದರೂ ಕಮಿಶನ್‌ ಕೊಡದಿರಲಾರರು (ರತ್ತಗೋ. ೨೭). . ತತ್ಸಂಯೋಗಿವ್ಕೂಹವೆಂಬೈದು ಮಹಾಪಾತಕವ್ಕೂಹಂಗಳಂ (ಎವೇಕ. ೧೪೪). [ಸ೦.) 
| 


ಸುರಾಭಾಂಡ (ನಾ). ಹೆಂಡದ ಪಾತ್ರೆ: ಸುರಾಭಾಂಡಗತವಾರ್ವಿಶೇಷತೆಯಂತುಟಾಗಲ್ಲೆ 
ನಿಮಗೆನುತ ಶಾಪವಿತ್ತಂ ಗೌತಮಂ (ಎೀಶೈಪು. ೪-೨-೨೬). [ಸಂ.) 


| 
ರೋಗಿಸುತ್ತಿರಲು (ಬಸಪು. ೭-೪೩). (ಸಂ. 
40 


(ಚಂದ್ರಪು. ೩-೩೪). 'ದಶಾ೦ಗಕಲ್ಪಕುಜ' ಪರಾ. ಸಂ.) ಮೊದಲಾದ ಆಯುಧಗಳು (ಕೃವಾಸ. ೧೧೮).  [?] 

ಸುರಾಂಗನೆ (ನಾ). ದೇವಲೋಕದ ಸ್ತ್ರೀ; ಅಪ್ಸರೆ: ಅರಿಗೆ . . . ನಿಜಾರಿಸಮಿತಿ ಸುರಾರ್ಚಿತ (ನಾ). ದೇವತೆಗಳಿಂದ . ಪೂಜಿಸಿಕೊಳ್ಳುವವನು; ದೇವಗುರು; 
ಗಳಿಂದಂ ನೆರೆದ ಜಯಂಗೊಂಡಾಗಡೆ ಸುರಾಂಗನಾಸುರತವಿಷಯಸುಖಮಂ ಕೊಟ್ಟಂ ಬೃಹಸ್ಪತಿ: ಇಂದು ಸುರಾರ್ಚಿತರಸ್ತಗೃಹದೊಳಿರೆ 'ನೃಪನಕ್ಕುಂ (ಜಾತತಿ, ೧೨೭); 
(ಕಎರಾ. ೩-೧೫೯). [ಸಂ. ಸುರಾಂಗನಾ। 45) ಎಡಬಲದೊಳ್ಳೆದೆ ಷಣ್ಮುಖ ಗಣಪರೋಲೈೆಸಿ ನಡೆಯಲಾ ಸೋಮವರ್ಣಂ ಸುರಾರ್ಚಿತ 


ಸುರಾಕಾರ, ಸುರಾಖಾರ (ನಾ). ಒಂದು ಬಗೆಯ ಉಪ್ಪು; ಪೆಟ್ಲುಪ್ಪು; ರಮ್ಮನಡಿಯ ಸೇವಿಸುತ ಬರೆ (ಎಶ್ಯಪು. ೩-೨-೨೮). (ಸಂ.] 


ಸುರಾವನೀಜ 


ಸುರಾವನೀಜ (ನಾ). ದೇವಲೋಕದ ಮರ; ಕಲ್ಪವೃಕ್ಷ: ಸುರಭಿಯ ತಾಯ್ವನೆಯಾ 
ಸಿದ್ದರಸದ ಬಗರಗೆ ಸುರಾವನೀಜದ ಬೀಜಂ . . . ರಾಜವರ್ಯನೆಸೆವೌದಾರ್ಯಂ 
(ಚಂದ್ರಪು. ೧೧-೮೬). 1ಸಂ.) 

ಸುರಾಶೆ (ನಾ). ಇಂದ್ರನ ದಿಕ್ಕು; ಪೂರ್ವದಿಕ್ಕು: ನಿರುಪಮಸಿದ್ಧಿಯನೆಯ್ದಿದ 
ವರಲಿಂಗಂ ಮೆಟೆಗುಮಾ ಸುರಾಶೆಯೊಳನಿಶಂ (ಹಾಲಾಸ್ಕ. ೪-೮-೩೪). (ಸಂ. ಸುರಾಶಾ। 

ಸುರಾಸನ (ನಾ). ಇಂದ್ರನ ಪೀಠ: ಸ್ಮರಹರನುದಯಮನಜ್‌ಪುವ ಸುರವಿಷ್ಟರ 
ದೊಡನೆ ನಡುಗಿತಲರ್ವಿಲ್ಲುಮಿದಚ್ಚರಿ ನೇಣ ಭೇದವತನುವ ಶರಾಸನಕ್ಕಂ 
ಸುರಾಸನಕ್ಕಮದೊಂದೇ (ಪುಷ್ಪಪು. ೧೦-೧೪). ([ಸಂ.) 

. ಸುರಾಸೆ (ನಾ). ಎ ಸುರಾಶೆ: ಸುರಾಸೆಯ ಬೀಸಿದ ಗಾಳಿಯ ಮುಗಿಲ ಕಾಣ್ಕೆಯಿಂ 
ಬಜನಕ್ಕುಂ (ಅಟ್ಟಮ. ೮-೧೨೯). [ ಆ ಸಂ. ಸುರಾಶಾ) 

ಸುರಾಹಾರ (ನಾ). ದೇವತೆಗಳ ಆಹಾರ; ಅಮೃತ: "" ಸುರಾಹಾರಮಮೃತಂ ಸುಧೆ 
ಯೆನಲೈ ಪೀಯೂಷಂ'' (ಮಂಗರಾ. ೯-೩೦). (ಸಂ. 

ಸುರಾಳ (ನಾ). ಸಾಕಾರ, ಸಗುಣ ಮುಂತಾದ ಸಕಲಕಲೆಯಿಂದ ಕೂಡಿದ 
ಸ್ಪಷ್ಟವಾದ ನಿಲವು: ಸರವೆಂಬ ಕುದುರೆಗೆ ವಿಷ್ಣುವೆಂಬ ಕಡಿವಾಣ ಚಂದ್ರ ಸೂರ್ಯ 
ರೆಂಬ ಅಂಕಣಿ ಬ್ರಹ್ಮನೆ ಹಲ್ಲಣ ಸುರಾಳವೆಂದಲ್ಲಿ ನಿರಾಳವಾಯಿತ್ತು ಗುಹೇಶ್ವರನೆಂಬ 
ರಾವುತಂಗೆ (ಅವಚಂ. ೫೯-೨೫೯); ಸುರಾಳವಿಲ್ಲದ ಪ್ರಸಾದ ನಿರಾಳವಿಲ್ಲದ ಪ್ರಸಾದ 
(ಅಖಂಡೇ. ೧೮೬-೭೪). "ನಿರಾಳ' ಪರಾ. 

ಸುರಾಳನಿರಾಳ ಎ ಸಗುಣಾಕಾರ ಮತ್ತು ನಿರ್ಗುಣಾಕಾರ: ಆದಿಯಾಧಾರ 

ವಿಲ್ಲದಂದು . . . ಸುರಾಳನಿರಾಳವಿಲ್ಲದಂದು ಸಚರಾಚರವೆಲ್ಲ' ರಚನೆಗೆ ಬಾರದಂದು 
ಗುಹೇಶ್ವರ ನಿಮ್ಮ ಶರಣನುದಯಿಸಿದನು (ಅವಚಂ. ೧-೫); ಆದಿ ಅನಾದಿ ಸುರಾಳ 
ನಿರಾಳವಿಲ್ಲದಂದು . . .ಮಹಾದೇವ ತಾನೊಬ್ಬನೇ ಇದ್ದನೆಂಬುದು ಕಾಣಬಂದಿತ್ತು 
ನೋಡಾ ಶಿವಜ್ಞಾನದೃಷ್ಟಿಗೆ (ಸಿದ್ದೇವ. ೨೫-೬೬). [ಆ ಸಂ. ಸುರಾವಿಲ 1] 

ಸುರ್ಮಿ, ಜುರಿ, (ಕ್ರಿ). ೧. (ಮಳೆ, ನೀರು ಮುಂತಾದುವುಗಳು) ಮೇಲಿನಿಂದ 
ಬೀಳು; ವರ್ಷಿಸು: ""ಸುರಿ - ಗಲನೇ'' (ಶಮಧಾ); ನೆಗೆದ ಮುಗಿಲ್ಗಳುಂ ಸುರಿವ 
ಪೆರ್ಮಟೆಯುಂ ಮಿಗೆ ನುಣ್ಣನಪ್ಪ ಕೇಕಿಗಳ ಸರ೦ (ಕಎರಾ. ೧-೧೨೪); ರಸದ ತೊಲೆ 
ಪಟ್‌ದುದಮರ್ದಿನ ಪೊಸ ಸೋನೆಯೆ ಸುರಿದುದು (ಸುಕುಮಾ. ೧೦-೨೩). 
೨. (ಬಾಣದಂತೆ) ಮೇಲೆ ಎರಗು; ಧಾರಾಕಾರವಾಗಿ ಬೀಳು: ಸುರಿವ 
ಸರಲ್‌ ನರಲ್ವ ಭಟರೆತ್ತಮುರುಳ್ವ ದಟಿಂ (ಪಂಪಭಾ. ೯-೫೭). ೩. ಹೊರಬರು; 
ಹೊರಸೂಸು: ಕರುಳ್‌ಮಾಲೆಗಳ್‌ ನೆಲದೊಳ್‌ ಸುರಿಯೆ ಕುತ್ತುವುದುಂ 
(ವಡ್ಡಾರಾ. ೧೨೭-೧೪); ಸುರಿವ ಬಿಸುನೆತ್ತರ ಸರಿಯೊಳಮಂಬಿನ ಸರಿಯೊಳಮಂಬಿರಿವಿಟ್ಟು 
ಪಾಯ ಮದಗಜಂಗಳ ಮದಜಲದೊಳಂ (ಪಂಪಭಾ. ೧೦-೭೦ ವ); ಸುರಿವ ಖಂಡದ 
ರಕ್ತಧಾರೆಗೆ ತರತರದಿ ಬಾಯ್ದೆಗೆದು (ಕುವ್ಮಾದ್ರೋ. ೬-೪೧); ಸುರಿದುದು ಖಳನ ಗಾಯದಿ 
ರಕ್ತ ಕಣ್ಣೀರು ಸುರಿದುದವನ ಪೆಣ್ಣನಕೆ ಸುರಿದುದು ಪೂಮಳೆ ಕಾಮಗೆ ನೇತ್ರದೆ 
ಸುರಿದುದಾನಂದಾಶ್ರು ರತಿಗೆ (ಮೋಹತ. ೧೨-೬೦). ೪. ಸೋರು; ಸ್ರವಿಸು; ಹರಿ: 
ಮುದುಕರಂತೆ ಲೋಳೆ ಸುರಿವ ಬಾಯುಂ ಕೀವುಗಿವಿಯವರಂತೆ ಕೀವು ಸುರಿವ ಕಿವಿಯುಂ 
(ಧರ್ಮಾಮ್ಯ. ೪-ಬಾ); ಜೊಲ್ಲು ಸುರಿವ ಮುದ್ದುಮೊಗದಲ್ಲಿ ನಗೆಯಾಂತು (ಮೋಹತ. 
೧೭-೬೯. ೫. (ಬಾಣವನ್ನು) ಬಿಡು; ಎಸೆ: ಕಾರ ಸರಿವೋಲ್‌ ಸುರಿದಂ 
ಶರಸಂಕುಲಂಗಳ೦ (ಧರ್ಮಾಮೃ. ೧೩-೧೪೬); ಸರಳ ಮಳೆಗಳ ಸುರಿದರಾನೆಯ ಮೇಲೆ 
(ಕುವ್ಮಾದ್ರೋ. ೬: ೨೬). ೬. ಹಾಕು; ಎರೆ: ಪೊಂಗಳಂ ಸುರಿವೊಡಮಾರೊ ಸೈರಿಸುವರಾತನ 
ಪಲ್ಲಿಲಿವಾಯ ನಾತಮಂ (ಪಂಪಭಾ. ೪-೧೦೦); ಬುದ್ಧಿ ಸಾಗರಂ ಸಗರನ ಮೇಲೆ 
ಸಿತಸರ್ಷಪಂಗಳನಿಟ್‌ಯೆ ಸುರಿವುದುಂ (ಅಜಿಪು ೧೦-೫೩ ವ); ಮಲ್ಲಿಗೆಯನಿಲ್ಲಿ ತಾ 
ಸುರಗಿಯಂ ಸುರಿ (ಬಸರ. ೭-೩೪); ಖುರಕೆ ರತುನವ ಸುರಿದು ತೇರಿನ ತುರಗವನು 

` ವಂದಿಸಿದನು (ಕುವ್ಮಾದ್ರೋ. ೯-೩೬). ೭. ಕಾರು; ಉಗುಳು: ಹೊಗೆ ಸುತ್ತಿ ಸುಯ್ಲಲಿ 
ಸುರಿದುದುರಿ (ಕುವ್ಮಾದ್ರೋ. ೧೯-೧೩): ನಿನ್ನಾಳ್ಹನೆನ್ನಯ ತಪಗೆಡಿಸಿದ ಕಾರಣದಿಂದೆ ಕಿಡಿ 
ಸುರಿವಕ್ಷಿಯಿಂದುರುಹಿದೆ (ಮೋಹತ. 6-೨೯೦). ಆ. ಸೋರಿಸು; ಸುರಿಸು: 
ಕಂಪವಾತ ರೋಗಿಗಳಂತೆ ಕಂಪಸುವರ್‌ ತೊನ್ನರಂತೆ ರಸಿಗೆ ಸುರಿವರ್‌ 


25 


10 


15 


35 


40 


4s 


೮೬೨೫ 


ಸುರಿಗೆಗೀಲು್‌ 


(ಧರ್ಮಾಮೃ. ೩-೮೧). ೯. ಮೇಲಕ್ಕೆ ಎಬ್ಬು; ಹೊರತೆಗೆ: ಬರಿಯಂ ಸುರಿಯೆಯುಂ 
ಗೊಂಕೆಯಂ ನುಜಟ್‌ಯೆಯುಂ (ಅಜಪು. ೧೧-೧೦ ವ). ಜುರ್ಮಿ : ೪. ಜುಣಗುಗಿವಿಗಳ ಜುರಿತ 
ಹುಣ್ಣಿನ ಮೆಹಾಭೀಷಣದ . . . ರಕ್ಕಸಿ ಬಂದಳು (ತೊರರಾ. ೩-೭-೧೨). 
ಜುರಿಜುರಿ (ದ್ವಿರುಕ್ತಿ): ಹಿರಿದು ಬಳಲಿದ ಭೀಮ ಜುರಿಜುರಿವ ರಕ್ತದಿಂ 
ಸರಳುಗಳ ಕಾಯದಿಂದುರುಳಿಸುತ ಕಂಪಿಸುತ (ತುರಂಗ. ೫೯-೨೮). 
(ದೇ. 8 ತಮಿ. ಮಲ. ಚೊರಿ; ಕೊಡ. ತೊರ್‌, ತೊರಿ; ತುಳು. ಸೋರು, ತೋರು; 
ತೆಲು. ತೊರಾಗು, ತೊರ್ಗು; ಕುವಿ, ತೋರ] ` 
ಸುರ್ಮಿ "ಸುಜ್ಸ್‌' ನೋ. 
ಸುರಿಕಂಡ (ನಾ). (ದೇಹದಿಂದ) ಈಚೆಗೆ ಬಂದ ಮಾಂಸದ ಚೂರು,- 
ತುಂಡು: ಗಾರುಗಾರೆನೆ ಸುಟ್ಟು ಸುರಿಕಂಡವನೆ ಮಾಡಿ ಓರಂತೆ ತಿನುತಿಹನಾಮಿಕಗಲ್ಲದೆ 
(ಶಿವಗೀ. ೧೮೮-೯೪೦). [ಸುರಿ * ಕಂಡ) 

ಸುರಿಗಾಯ (ನಾ). ಕೀತು ಸ್ರವಿಸುತ್ತಿರುವೆ ಗಾಯ, - ವ್ರಣ (7) : ಹುಸಿದವನ 
ಒಡಲಿನ ಪ್ರತಿ ಮೂದಲೆಯಂತೆ . . . ಸುರಿಗಾಯ ಸುರಿವವನ ವಿಧಿಯಂತೆ 
(ಮನುಗುಂ. ೭೪). (ಸುರಿ + ಗಾಯ) 

ಸುರಿಗಿ "ಸುರಿಗೈೆ' ನೋ. 

ಸುರಿಗಿವಿಡಿ "ಸುರಿಗೆವಿಡಿ' ನೋ. 

ಸುರಿಗೀಳಿ (ಕ್ರಿ). ಕತ್ತಿಯಿಂದ ಇರಿ; ಖಡ್ಗದಿಂದ ಚುಚ್ಚು: ಅರೆಬರ್‌ ಮೇಲ್ವಾಯ್ದು 
ಸುರಿಗಿಜ್‌ದರ್‌ (ಪಂಪಭಾ. ೧೦-೮೮); ನೊಟಂಬರಂ ಕಾದಿ ಗೆಲ್ಲು ಕಾಳೆಗದೊಳ್‌ . . . 
ಸುರಿಗಿಜ್‌ದು ಕಾದಿ ಸತ್ತನ್‌ (ಎಕ. ೪, ಅರಸೀ. ೨೬೭-೮;೨71); ಮಣಿಯದೆ ಕಿಟ್ಟೆಚ್ಚ ನಂತರಂ 
ಸುರಿಗಿಟ್‌ದಂ (ನೇಮಿಪು. ೧೧-೧೫೬). [ಸುರಿಗೈ + ಇಲಿ) 

ಸುರಿಗ್ಗೆ "ಸುರಗ್ಮಿ' ನೋ. 

ಸುರಿಗ್ಗೆ, ಸುರಗ್ಮಿ, ಸುರಿಗಿ (ನಾ). ಸಣ್ಣಕತ್ತಿ; ಚೂರಿ: ಪ್ರಾಣವಲ್ಲಭನ ಸುರಿಗೆಯಂ 
ಕೊಂಡು ತನ್ನ ತಾನಿಆೌದು ಸತ್ತಳ್‌ (ವಡ್ಡಾರಾ. ೩೬-೨೮); ಕಟ್ಟಿದುದೆ ಸುರಿಗೆ ಮೆಟ್ಟಿದುದೆ 
ಕಳಂ (ಅದಿಪ. ೩-೭೨); ಸುರಿಗೆಯ ಮೇಲೊಟಗಿ ನಾನಿಹೆನು Cm. ೩೦-೬೪). 
ಸುರಗ್ಮಿ: ಬೇಂಟೆವಟ್‌ ದೊರೆಯೊಳೊಡಂಬಟ್ಟಸಿಯ ಸುರಗಿ . . . ತನ್ನೊಳಮಜೆ 
(ಪಂಪಭಾ. ೫-೩೬); ಪಿರಿದಪ್ಪ ಶಕ್ತಿ ತನಗುಳ್ಳೊಡಂ ಸುರಗಿಯಲ್ಲದೆ ಪಣಿದಗುರ್ಷು 
ಪಲೌಯದು (ಧರ್ಮಾಮ್ಯ ೭-೫೦); ಓಯ್ಕಾರದಲಿ ಸುರಗಿಯ ತಿರುಹುತಿರುಳೊಬ್ಬನೆ 
ನಿಚಾಲಯದಿಂದ ಹೊಅವಂಟ (ಕುವ್ಮಾವ. ೩-೮೧). ಸುರಿಗಿ: ಚಕ್ರಂ ಶೂಲಂ ಸುರಿಗಿ 
ಮೊದಲಾಗೆ ಮೂವತ್ತೆರಡಾಯುಧಮಂ ಮಹೋತ್ಸವಂಬೆರಸಿನಿತಂ ನಿಲಿಸಿ ಪೂಜಿಸಿ 
(ಧರ್ಮಾಮೃ. ೨-೧೨೮). “ಸೂರಿಗೆ' ಪರಾ. (ಆ ಸಂ. ಛುರಿಕಾ] 

ಸುರಿಗ್ಮೆ "ಸುರಗ್ಗಿ' ನೋ. 

ಸುರಿಗೆಕಾರ (ನಾ). ಕಠಾರಿಯನ್ನು ಹಿಡಿದಿರುವವನು: ರಣರಂಗದಲ್ಲಿ ಉರವಣೆ 
ಯಿಂದ ಇದಿರಾದ ಸುರಿಗೆಕಾರರನ್ನು ತೆರಪಿಲ್ಲದೆ ಕೊಂದು ಬೂತುಗನು ಭೂತಭೋಜನ 
ವನು ಮಾಡಿಸಿದನು (ಕವೀರ. ೩೮). ([ಸುರಿಗೈ 3- - ಕಾರ್ಕ (ಆ -ಕಾಅ)) 

ಸುರಿಗೆಗಾಳಗ "ಸುರಿಗೆಗಾಳೆಗ' ನೋ. 

ಸುರಿಗೆಗಾಳೆಗ, ಸುರಿಗೆಗಾಳಗ (ನಾ). ಕತ್ತಿಯ ಕಾಳಗ; ಖಡ್ಗಯುದ್ಧ : ಎನ್ನ 
ಕಾಳೆಗಮಂ ಸುರಿಗೆಗಾಳೆಗಮಂ ನೋಲ್ಬಂತೆ (ಪಂಪಭಾ. ೧೨-೧೧೬ ವ); ಸುರಿ [ಪಾಠಾಂ. 'ರ]ಗೆ 
ಗಾಳೆಗಂಗಾದುವಂಗೆ ಬಳಸಿಯುಂ ನೋಟ್ಟ ನೆರವಿ ನೆರಮೆ (ಜೀವಸಂ. ೪೬-೧೯). 
ಸುರಿಗೆಗಾಳಗ: ಸುರಿಗೆಗಾಳಗಮಂ ಕಾದಿ ಗೆಲುಬನ್ನು (ಎಕ. *॥, ತಿಪಟೂ. ೮೧-೬; 
1114): ನನ್ನ ಕಾಳಗವನ್ನು ಸುರಿಗೆಗಾಳಗವನ್ನು ನೋಡುವಂತೆ (ಭಾಮಣಿ. ೨೬). 

[ಸುರಿಗೈ * ಕಾಳೆಗ] 

ಸುರಿಗೆಗೀಲ್‌ (ಕ್ರಿ). (ಒರೆಯಿಂದ)ಕತ್ತಿಯನ್ನು ಹಿರಿ ,--ಎಳೆ: ಒರ್ಬ 
ರೊರ್ಬರಂ ಬಯ್ದಡೆ ದಣ್ಣವೆರಡು ಪಣಂ ಬಡಿದಡೆ ಪನ್ನೆರಡು ಪಣಂ ಸುರಿಗೆಗಿಲ್ಲಡೆ 
ಮೂಟುಗದ್ಮಾಣವಿಟ್‌ದಡೆ ಪನ್ನೆರಡುಗದ್ಮಾಣಂ ಜಾತಿಭೇದವಜೌದು ದಣ್ಣವಂ 
ವಿಶೇಷಂ ಮಾಟ್ಟ(ರ್‌] (ಎಇ. ೫%, ೬-೩೭; 1012); ಒರ್ಕೆಯ್ಸಿ ಬಿಲ್ಲನಂಬು 
ಮನುರ್ಕಾಳ್ಗಳ್‌ ಸುದಿಗೆ [ಪಾಠಾಂ. ರಗಿ] ಗಿಟ್ಟು (ಕಾವ್ಮಾವ. ೫೮). (ಸುರಿಗ್ಗೆ 3. ಕೀಯ್‌।| 


ಸುರಿಗೆತೇರ್‌ 


ಸುರಿಗೆತೇರ್‌ (ನಾ). (ಚಕ್ರಗಳಿಗೆ) ಕತ್ತಿ ಜೋಡಿಸಿರುವ ಬಂಡಿ, - ರಥ: | 
ಎರಡುನೊಗದ, ಮೂರುನೊಗದೆ ಸುರಿಗೆತೇರನೇರಿದವರ್‌ (ಪಾರಸಿ. ೪-೫). 
ಹುಂಗ್ಗೆ * ತೇರ್‌] 
ಸುರಿಗೆಎಡಿ, ಸುರಿಗಿವಿಡಿ (ಕ್ರಿ). ಕತ್ತಿಯನ್ನು ಹಿಡಿ; ಖಡ್ಗವನ್ನು ಧರಿಸು: 
ಸುರಿಗೆಎಡಿದು ತೆಗೆದಾ ಮಾಸನೂರ ನೆರೆದ ತರುಣಿಯರ ಹರಣಮಂ ಕಾಯ್ದು 
(ಸಿದ್ದರಾ. ೧-೩೫). ಸುರಿಗಿವಿಡಿ : ಕಾವಿಲ್ಲದೆ ಕೊಡೆವಿಡಿವೆನೆಂಬಂತೆ ಬಂದಿಗೆಯಿಲ್ಲದೆ 
ಸುರಿಗಿ(ಪಾಠಾಂ. ಹರಿಗೆ)ವಿಡಿವೆನೆಂಬಂತೆ (ಧರ್ಮಾಮೃ. ೪-೫೦). (ಸುರಿಗ್ಮೆ + ಪಿಡಿ) 
ಸುರಿತ (ನಾ). ಹರಿಯುವಿಕೆ; ಸ್ರಾವ : “ಧಾರಾ - ಎಡೆವಿಡದ ಸುರಿತಂ'' 
(ಕಾಶಕ್ಯ ೭೫); ಮುಗ್ಗರಿಸಿ ಬಿದ್ದ ಪೆಟ್ಟಿನಿಂದ ಮೂಗಿನಲ್ಲಿ ರಕ್ತದ ಸುರಿತ ಹೆಚ್ಚಾಗಿ 
ಅವರು ಬಹಳ ನಿಶ್ಶಕ್ತರಾದರು (ರೂಢಿ). (ಸುರಿ + - ತ) 
ಸುರಿತಣ್ಣ (ನಾ). ಒಬ್ಬಾತನ ಹೆಸರು : ರೇವಂತ ನಡೆಗೌಡ ಸುರಿತಂಣ ಪಿರಿಯ 
ತಮ್ಮಗೌಡರು (ಎಕ. ೪॥, ಶಿವಮೊ. ೧೧೪-೧೫; 9507). [? + ಅಣ್ಣ) 
ಸುರಿತರ್‌ (ಕ್ರಿ). ಹರಿದುಬರು ; ಸ್ರವಿಸು : ಸಾರಸಹಕಾರಧಾರಾಸಾರಂ ಕೊಳದಳವೆ 
ಯಂತೆ ಸುರಿತರೆ (ಆದಿಪು. ೬-೯೫); ಸುರಿತರೆ ಬಾಷ್ಟಪೂರಮೆಮೆಯಿಕ್ಕದೆ . . . 
ನೋಡಿದಂ (ಕಾದಂಉ. ೫೪೯); ಸುರಿತರ್ಪ ಕಮ್ಮಲರೆ ಪೆರ್ಮಳೆಯಾಗಿಸೆ ಕಾರಲಕ್ಷಿ ಅಯಂ 
ತೊಡನಡರ್ದಂಬುದಕ್ಕೆ ನೆಗೆವಚ್ಚರಿಯಚ್ಚರಿಯಂ ನಿಮಿರ್ಚಿದಳ್‌ (ಶಬಶಂ. ೧-೪೫೪). 
(ಸುರಿ, 4 ತರ್‌, 
ಸುರಿತಾಣ "ಸುಲ್ತಾನ್‌' ನೋ. 
ಸುರಿತಾಳ "ಸುಲ್ತಾನ್‌' ನೋ. 
ಸುರಿತ್ರಾಣಿ "ಸುಲ್ತಾನ್‌' ನೋ. 
ಸುರಿಮಳೆ (ನಾ). ೧. ಎಡೆಬಿಡದೆ ಸುರಿಯುವ ಮಳೆ; ಧಾರಾಕಾರವಾದ 
ಮಳೆ: ಕಾರಮಳೆಯೆ, ಕಪ್ಪತಮಳೆಯೆ! ಸುರಿಮಳೆಯೆ ! ಸುರಿಮಳೆಯೆ ! (ನೆಲಮು. 
೧-೩); ಅವನ ಮೇಲೆ ಶೃಂಗಕದ (ಪಿಚಕಾರಿ) ಬಣ್ಣದ ನೀರಿನ ಸುರಿಮಳೆಯಾಗುತ್ತಿತ್ತು 
(ಬಾಣಆ. ೧೨೧). ೨. (ಆಲಂ) ಯಢೇಚ್ಛವಾಗಿರುವಿಕೆ; ಸಮೃದ್ಧತೆ: 
ಲೇಖನಗಳ ಸುರಿಮಳೆ ಪ್ರಾರಂಭವಾಯಿತು (ಗ್ರಂಥಾಲ. ೨೮). 
(ಸುರಿ 3- ಮಳೆ (ಆ ಮಟೆ)] 
ಸುರಿಮುಳ್ಳು (ನಾ). ಒಂದು ಬಗೆಯ ಸಸ್ಮ: (ಮೃಔಿಗಿ ೭೯-೧೬೨೯). 
(ಸುರಿ 4 ಮುಳ್ಳು (ಆ ಮುಳ್‌)] 
ಸುರಿವಾಯ್‌ (ನಾ). ಜೊಲ್ಲು ಸುರಿಯುತ್ತಿರುವ ಬಾಯಿ : ಪಲರ್ಗೆ ಬಿರಿದಲೆ 
ಸುರಿವಾಯ್‌ ಪಲರ್ಗೆ «ಅದ್ಭುತ. ೨೫-೨೭). (ಸುರಿ 3- ಬಾಯ್ಕ್‌! 
ಸುರಿವು (ನಾ). ಸುರಿಯುವಿಕೆ; ಧಾರೆ: ಜೇನ ಸುರಿವಿಗೆ ಪಾತ್ರೆಯಾಗುವುದರಲ್ಲೇ 
ಕಿವಿಗೆ ಆನಂದ (ಏಳಜೀ. ೧೫೦). (ಸುರಿ * -ವು) 
ಸುರಿಸು (ಕ್ರಿ). ೧. ಹರಿಯುವಂತೆ ಮಾಡು; ಸ್ರವಿಸು: ಉರಗನರಸಿಯ 
ಕಂಡು ತನ್ನಯ ತಿರುಪ ಮಾಣದೆ ಸೋತು ವೀರ್ಯವ ಸುರಿಸಲಾಕೆಯು ನೋಂತು 
ಧರಿಸಿದಳೊಬ್ಬ ಪುತ್ರನನು (ಸಂಭಪ. ೨೬-೩); ತನಿಜೇನ ಸುರಿಸುಗುಂ (ಕಾಲೂರ. ೪೬-೬೪); 
ಪ್ರಯಾಣ ಹೊರಡುವಾಗ ಕಣ್ಣೀರು ಸುರಿಸಬಾರದು (ಚಿಂಗಾಳ್ವ. ೩೦). ೨. ಕಾರು; 
ಸೂಸು; ಚೆಲ್ಲು: ಕಾರ್ಯದರ್ಶಿಯವರು ಕಣ್ಣಿನಿಂದ ಕೆಂಡಗಳನ್ನು ಸುರಿಸುತ್ತಾ 
. ಹೇಳಿದರು (ರಾಯಕ. ೪೬). (ಸುರಿ, + - ಇಸ್ಬು] 
ಸುರು "ಶುರು' ನೋ. 
ಸುರುಂಟಿಸು, ಸುರುಟಿಸು (ಕ್ರಿ). ಮುರುಟಿಹೋಗುವಂತೆ ಮಾಡು; 
ಉಡುಗಿಸು: ಅವರ ಅಧಿಕಾರರಂಗವನ್ನು ಕರ್ರವೃವಿವರಗಳನ್ನು ಸ್ವಲ್ಪಸ್ವಲ್ಪವಾಗಿ 
ಕಿರಿದುಗೆಯ್ದು ತಿರುಳ್ಲಿಡಿಸಿ ಸುರುಣ್ಣಿಸಿ ಅವಸ್ತುಮಾಡಿ (ಮಂತ್ರಶ. ೬೯-೨೧). ಸುರುಟಿಸು: 
ಯತಿಜನರ ಧೈರ್ಯಮಂ ಮುರುಟಿಪರ್‌ ಸುರುಟಿಪರ್‌ ನರಟಿಪರ್‌ ಸತಿಯರ್‌ 
(ಷತಿಲ. ೨-೬೯). ([ಸುರುಂಟು * - ಇಸ್ಮು) 
ಸುರುಂಟು, ಚಿರಿಟು, ಚಿರುಟು, ಸುರುಟು, (ಕ್ರಿ). ೧. ಮುದುರು; 
ಮುರುಟಿಕೊಳ್ಳು: "“ಸುರುಂಟು - ಸಂಕೋಚನೇ'' (ಶಮಧಾ); ಕೋಟಬ್ಲುದಿಗೊಳ್ಳೆ 


೮೬೨೬ 


25 


4s 


ಸುರುಟಿ 


೩ 

ಮೆಯ್ಗಂಡಮಂ ತಾಳಿಸೆ ಸುರುಂಟಿ ಬಗಿದಾ ಮೆಯ್ಮಂ ಸುಡೆ (ಶಾಂತಿಪು. ೭-೯೫ ವ); 
ಮುಂಗಾರ ಸಿಡಿಲ ಮೊಟಗಂ ಕೇಳ್ದು ಸುರುಂಟುವಣಂಬೆಯ ತಿಟ್ಟದಂತೆ (ರಾಮಾಶ್ವ. 
೩೫-೪). ಚಿರಿಟು : ೧. ಬಾಗಿಲಲ್ಲಿ ಕರೀದೆರೆಯೊಂದಿತ್ತು; ಅದೀಗ ಮುದ್ದೆಯಾಗಿ 
ಪಕ್ಕದಲ್ಲಿ ಚಿರಿಟಿಕೊಂಡಿತ್ತು (ಕಾಬರು. ೨೪). ಚಿರುಟು : ೨. ತಿರುಚಿ ಅಮುಕು: 
ಹೂವಿನ ಪಾತ್ರೆಯ ಮಣ್ಣಿಗೆ ಸುಟ್ಟ ಸಿಗರೇಟನ್ನು ಚಿರುಟಿದಳು (ತಾಯಿ. ೨೭೭). 
ಸುರುಟ್ಮು : ೧. ಜಿಹ್ವೆ ಸುರುಟುವುದು ಭೂಪೋನ್ನತನೆ (ಜಿನಮು. ೬-೩೯); 
ಕೃತಜ್ಞತೆಯ ಭಾವನೆಯು ಮುರುಟಿ, ಸುರುಟಿ, ಕಂದಿ ಕಮರಿಹೋಗುತ್ತದೆ 
(ಯಕ್ಷಪ್ರ. ೧೩೨); ಕಂಡೆ ಸುರುಟಿ ಸುಂಡಿ ಹೋಗಿ ಜೋಲುಬಿದ್ದ ಮಾಂದಳಿರ 
(ಮಾಂದಳ. ೩೬-೧೬). ೩. ಸರಿಪಡಿಸು : ಜಗುಳಿದ ಮೊಲೆಗಳ ಸುರುಟಿ ಅವಕೆಯಿಂದ 
ಬಿಗಿದು (ಮೋಳಿಪು. ೧-೬೮). (ದೇ. ॥ ತಮಿ. ಮಲ. ಚುರುಟ್ಟು; ತುಳು. ಚಿರಂಟ್‌, 
ಸುರುಂಟು; ಕೊಡ. ತುರೀಟ್‌, ತುರೀಡ್‌) 

ಸುರುಕವಡೆ (ನಾ). ಒಂದು ಬಗೆಯ ಕಳ್ಳು ,- ಮದ್ಕ (7) : ರಸವಣಿಯನುಂಡ 
ಗೊರವಿತಿ ಪೊಸತಾಶೀರ್ವಾದವುಳ್ಳದೊಂದೆಂದಾಗಳ್‌ ಬಸಿಗಳ್ಳಿಂಗೆ ಮಹೀಶರ ಪಸಾದ 
ಸುರುಕವಡೆ ಕವಡೆ ಹರಿವೋ ಎಂದಳ್‌? (ಸೂಕ್ತಿಸು. ೧೩-೨೦). 

(2.1 ಮರಾ. ಸುರಕವಡೀ - ಒಂದು ಆಟ] ' 

ಸುರುಕಿ "ಸುರ್ಕಿ' ನೋ. 

ಸುರುಗ್ಮು “ಸೊರಗು, ' ಮೋ. 

ಸುರುಗ್ಮು (ನಾ). ೧. ಒಣಗಿದ ಎಲೆ,- ಗೆರಿ: ರಂಗಪ್ಪಶೆಟ್ಟಿಯ ಮನೆ 
ಊರಿನ ಮಧ್ಯೆ ಇತ್ತು. ಅದನ್ನು ಸುರುಗಿನಿಂದ ಕಟ್ಟಿದ್ದನು (ಊರುಕ. ೮೧); ಸುರುಗು 
ಗುಡಿಸುವುದಕ್ಕೆ, ತರಗು ತೂರುವುದಕ್ಕೆ . . . ನಾಲ್ಕು ನಾಲ್ಕು ಹನಿ (ಬಾಲಪ್ರ. 1 ೧೧೬೦). 
೨. ಒಣಗಿಡ ಬಾಳೆಯೆಲೆ : (8). [ಆ ಸೊರಗು?) 

ಸುರುಗುಜಾಡ್ಯ (ನಾ). ಬತ್ತದ ಬೆಳೆಗೆ ಬರುವ ಒಂದು ಬಗೆಯ ರೋಗ: 
(ಎಸಮ್ಮೆ. ೫೪, ೩೫). [ಸುರುಗ್ಗು 1 ಜಾಡ್ಕ) 

ಸುರುಗುಮಾನ್ಯ (ನಾ). ದಾನವಾಗಿ ನೀಡಿದ ಒಣಭೂಮಿ: ಚಿನ ಅಪ್ಪಯಗೆ 
ಕೊಟ್ಟಿ ಸುರುಗುಮಾನ್ಮ (ಎಕ. ಬಓ ಹೊಸಕೋ. ೫೮-೫; 16881); ತೇಕಲು ಹೋಬಳಿಗೆ 
ಸಲುವ ಕೊಂಡರಾಜನ ಹಳಿಗ್ರಾಮಕ್ಕೆ ಸುರುಗುಮಾಂನ್ಕ (ಎಕ. ೫ (8), ಮಾಲೂರು. 
೨೨೪-೭; 1750); ಅಪ್ಪೆಗವುಡನ ಹಳಿಸ್ತಳದ ಗವುಡ ಮರಿಯಂಣನ ಸುರುಗು ಮಾನ್ಮ ಗದ್ದೆ 
(ಎಕ. ಸ, ಶಿಡ್ಲಘ. ೬೨-೪; 7). [ಸುರುಗ್ಗು + ಮಾನ್ಕ) 

ಸುರುಚಿರ (ಗು). ೧. ಹೊಳಪಿನ; ಪ್ರಕಾಶಮಾನವಾದ: ಕಾಶೀವಿಷಯದ 
ಸುರುಚಿರ ಸೌಭಾಗ್ಯ್ಮಂಬಡೆದೊಪ್ಪುವ ವಾರಾಣಸಿಯೆಂಬ ಪುರ (ಜಯಕಾ. ೩-೧೬); 
ಸುರುಚಿರ ದೇಪಾಗಾರ . . . ನಗರಿ ದುರ್ಗಂಗಳಿಂ (ಹಮ್ಮಿರ. ೧-೪೯ ವ); ಗಮಿಸಿದಂ 
ವರ ರಾಮನಾಥ ಲಿಂಗಾಲಯಕೆ ಸುರುಚಿರೇಕೋರಾಮರತಿಭಕ್ತಿಯಿ೦ (ಏಕೋಪು. 
೮-೧೨). (ನಾ). ೨. ಕಾಂತಿ; ಹೊಳಪು: ವರವಶ್ಶದ ತಿಲಕವನಿಡುವುದು 
ಸುರುಚಿರದ ತಿಗುರನಿಕ್ಕುವುದು (ಜೀವಂಸಾಂ. ೯-೬೦). ([ಸಂ.] 

ಸುರುಚಿರಾಂಗ (ನಾ). ಹೊಳಪುಳ್ಳ ಮೈಯುಳ್ಳುದು; ಹುಲಿ: ""ವ್ಕಾಘ್ರಂ 
ತರಕ್ಷುವೆನಲು ಸುರುಚಿರಾಂಗ೦'' (ಮಂಗರಾ. ೪೭-೭). ೫೦.) 

ಸುರುಟ್ಟಿ, ಸುರಟಿ, (ನಾ). ೧. ಮೆರವಣಿಗೆಯಲ್ಲಿ ಹಿಡಿಯುವ ರಾಜ 
ಯೋಗ್ಯವಾದ ಸಾಧನಗಳಲ್ಲಿ ಒಂದು: ಧರಥರದೊಳು ಪರಿಪರಿ ಬಣ್ಣ 
ಬಿಳಿದಿನ ಸುರುಟಿ ನಿಶಾನಿ ಸತ್ತಿಗೆಯೂ ಧರೆ ತುಂಬಿ ಬರುವಂತೆ ದೊರೆ ದೊರೆಗಳ 
ಮುಂದೆ ಬಿರಿದೆತ್ತಿ ಪಾಟಕರ್‌ ಪೊಗಳೆ (ಸೌಂದಕಾ. ೬-೭೭); ಪಲ್ಲಕ್ಕಿಗಳು ಛೆತ್ರಿ 
ಚೂರಿಗಳು ಸುರುಟಿಗಳು ವಳ್ಳಿತಹ ಮಿಸುನಿ (ಕೃಷ್ಣಎ. ೩-೧೬). ೨. [ಸಂಗೀತ] 
ಒಂದು ರಾಗದ ಹೆಸರು : ಸಾರಂಗ ಮೋಹನಮಿಂತು ಸಾವೇರಿ ಸುರುಟಿ ಭೈರವಿ 
(ಎದಾಕೃ. ೮೭-೨); ಸುರುಟಿ ೨೮ನೇ ಮೇಳಕರ್ತ ಹರಿಕಾಂಭೋಜಿಯಲ್ಲಿ ಜನ್ಮ 
(ಸಂಗೀಚಂ. ೧೬೩). ಸುರಟ್ಟಿ : ೧. ಇರುಗಡೆಯ ಸಾಲ್ವಿಡಿದ ರನ್ನದ ಸುರಟಿಗಳ 
ಸೌವರ್ಣಕಲಶೋತ್ಕರದ ಧವಳಚ್ಛತ್ರಗಳ . . . ಬಿರುದು ಪತಾಕೆಗಳ ಮೋಹರ 
ಗಳ್ಳೆತರುತಿರ್ದವು (ಆನಂರಾ. ೧-೨೪-೩೪). ೨. ಹಾಡುಗಳಿಗೆ ಕಾಂಬೋಧಿ . . . ಸುರಟಿ, 


ಸುರುಟಿ 
2 


ಮಧ್ಯಮಾವತಿ, ಆನಂದಭೈರವಿರಾಗಗಳೂ ಸೂಚಿತವಾಗಿವೆ (ಯಕ್ಷಗಾ. ೩೮). 
[ದೇ. ॥ ತಮಿ. ಚುರುಟ್ಟಿ; ತೆಲು. ಸುರಟಿ] 
ಸುರುಟ್ಮಿ "ಸುರುಟ್ಕು' ನೋ. ' 
ಸುರುಟಿಸು "ಸುರುಂಟಿಸು' ನೋ. 
ಸುರುಟ್ಟು "ಸುರುಂಟು' ನೋ. 
ಸುರುಟ್ಟು, ಸುರುಟಿ,ಸೊರಂಟು, ಸೊರಟು (ನಾ). ೧. ಸುತ್ತಿಕೊಂಡಿರುವುದು; 
ಸುರುಳಿ: (6). ಸುರುಟ್ಟಿ ು ಪಿ. ಸುರುಳಿಯಾಕಾರವಾಗಿರುವುದು: ಆರ 
ನೋಡಲು ಸುರುಟಿಯ ಕತ್ತಿಗಳ ಹುಯ್ಲ ಧಾರೆಗಿಕ್ಕಡಿಯಾದವರು (ಕಂನವಿ. ೧೫-೪೯). 
ಸೊರಂಟು : ೧. ಸೊರಂಟು, ಒಆಂಟು (ಶಮದ. ೩೬ ಪ್ರಯೋ). ಫಾ 
I 


5 


೩. (ಒಣಗಿದ ಎಲೆಯಂತೆ) ಮುರುಟಿಕೊಂಡಿರುವುದು : (ಕ). |10 
೪. ಡೊಂಕಾದುದು ;ಸೊಟ್ಟಗಿರುವುದು: “ಸೊರಟುದಲೆ', "ಸೊರಟುಮೂಗು' | 
ಪರಾ. [೬ ಸುರುಂಟು, .! ತಮಿ. ಚುರುಟ್ಟು) 

ಸುರುಟ್ಟು, ಸುರಟು, ಸುರ್ಟು (ನಾ). (ವಿಶೇಷೋತ್ಸವಸಂದರ್ಭಗಳಲ್ಲಿ) 
ಗೌರವಸೂಚಕವಾಗಿ ಗುಂಡುಹಾರಿಸುವುದು: ಅಂತರಹಿತಾಹ್ಲಾದದಿಂದ 
ಜನರಲ್ಲುರುಟ ನೋಡಲೆ ಪೊರಮಟ್ಟನು (ಅರ್ಚಾವಿ. ೨೪-೪೬); ಎದೆ ಬಿರಿಯುವಂತೆ 
ಬೊಬ್ಬಿಡುತ್ತ ಅರ್ಧಭಾಗ ಅಂತರ್ಹಿತವಾಗಿದ್ದ ಚಂದ್ರಬಿಂಬಮುಖವಾಗಿ ಸುರುಟು 
ಗಳನ್ನು ಹಾರಿಸಿದರು (ಜ್ಕೋತಿರ್ವಿ. ೨೩೯); ಒಬ್ಬ ಸಿಪಾಯಿಯ ಕಳುಹುವ ಸುರುಟಿಲ್ಲ, | 
ನಮ್ಮ ನಾಯಕನನು ಹೂಳುತಿದ್ದಾಗ (ಇಂಗೀತ. ೧೯-೩). ಸುರಟ್ಮು ತ ಶ್ರೀ | 

| 


15 


ಫ್ರಿ 
ಚಾಮರಾಜೇಂದ್ರಒಡೆಯರ್‌ ಬಹದೂರವರು ಸಿಂಹಾಸನಾರೂಢರಾದರು . . . 


ಹೊರಗಡೆ ಮೈದಾನದಲ್ಲಿ ಸುರಟು ನಡೆದು ತೋಷಂಗಳು ಆದವು (ಮಹಾವಂ. ॥, ೧೮೪). |20 
ಸುರ್ಟು : (8ಸಂಗ್ಲಾ. ೧೧೫). ([ಇ- ಇಂ. Salute] 

ಸುರುಟುಕಿವಿ (ನಾ). ಕೊಂಕಿದ ಕಿವಿ; ತಿರುಚಿಕೊಂಡಿರುವ ಕಿವಿ : ಕೊಅಟು | 
ದಲೆಯ ಕೊಳೆನಾಜುವ ಕಬ್ಬಾಯ ಸುರುಟುಕಿವಿಯ ಸುಂರಿವೆರಲ ಕಿಅಾ್‌ದು ಕಿನಿಕೆ 
ಹತ್ತಿದ ಹಲ್ಲ್ಗಳುಡುಗಿದೊಂದುರದ ಕುನುಂಗಿದ ಬೆನ್ನ . . . ಭೂತವೆ ನಡೆತಪ್ಪಂತೆ 
(ನೇಮಿಸಂ. ೭-೧೦೩). ([ಸುರುಟ್ಕು ( ಸುರುಂಟು) + ಕಿವ್ಕಿ] 

ಸುರುಟುಗಾಲು (ನಾ). ಕೊಂಕಿದ ಕಾಲು; ಡೊಂಕುಗಾಲು : ತರಟುದಲೆಯು 
ಮುರಟುಕಿವಿಯು . . . ಸುರುಟುಗಾಲು . . . ಒರಟುಮ್ಮೆಯೊಳೆಸೆವರು 
(ಆದಿಪ. ೪-೪). [ಸುರುಟು, («ಆ ಸುರುಂಟು) * ಕಾಲು (ಆ ಕಾಲ್‌,)) 

ಸುರುತಾಳ "ಸುಲ್ತಾನ್‌' ನೋ. 

ಸುರುತಿ (ನಾ). ಒಂದು ಬಗೆಯ ಸೀರೆ : ಕೃಷ್ಣ ನಾರಿದ್ರೌಪದಿಗೆ ವಸ್ತ್ರ ಅಕ್ಷಯ |30 
ವೆಂದನು ಸುರುತಿ ಕಂಭವತಿ ಸಣ್ಣ ಬಣ್ಣಸೀರೆಗಳು ಮೇರುವಿನ ಬೆಟ್ಟದಂತೆ ಮಹಿಮ | 
ತೋಲ್‌ದ (ಪುರಂದ. ೫-೭೨-೧೯). (7) 

ಸುರುಮ "ಸುರಮ' ನೋ. 

ಸುರುವಾತು (ನಾ). ಮೊದಲು; ಪ್ರಾರಂಭ: ಸುರುವಾತಿನ ಒಂದು ಪತ್ರದಲ್ಲಿ 
ಸಹಜವಾಗಿ ಕಾಣಿಸಿದ್ದ (ತಳಿರು. ೬೪). [ಆ-- ಮರಾ. ಸುರುವಾತ್‌, ಸುರವಾತ್‌] 

ಸುರುವಾರ (ನಾ). ಒಂದು ಬಗೆಯ ಮರ : ದ್ರಾಕ್ಷಿಯ ಮಂಟಪಗಳನ್ನು 
ಸುರುವಾರದ ಗಿಡಗಳನ್ನು ಪಪ್ಪಯಿಗಿಡಗಳನ್ನು ಮಾಡಿಸಿ (ಕೃಷಿಪ್ರ ೧೪೩). | 

(2) 

ಸುರುವ್ರು, ಸುರವ್ರು, ಸುರುಹು (ಕ್ರಿ). ಸುರಿ; ಹೊಯ್ಕು: ಕರಗಿದ ಬೆಳ್ಳಿಯನ್ನು 
. . ೬ ಮಣ್ಣಿನ ಹಲಿಗೆಗಳಲ್ಲಿ ಮಾಡಿದ ಕಾವಲಿಗಳಲ್ಲಿ ಸುರುವುವನು (ಕಭಾಗೆ. ೨೮೨); | 40 
ಡಬ್ಬುಗೊಡದ ಮೇಲೆ ನೀರು ಸುರುವಿದಂತೆ ಆಗುತ್ತದೆ (ಮೋಹಿನೀ. ೨೯); ಕಾಫಿಯನ್ನು 
ದೊಡ್ಡಕಪ್ಪಿನಲ್ಲಿ ಸುರುವಿಕೊಂಡು ಅದಕ್ಕೆ ಸಕ್ಕರೆ ಸೇರಿಸುತ್ತಿದ್ದ (ಮಹಾತ್ಮಾ. ೧೭). 
ಸುರವ್ರು: ಆ ಶೇಶಜಿಯ ಎದೆಗೆ ತಣ್ಣೀರು ಸುರವಿದಂತಾಗಿ ಅದನ್ನೆ ಆರಾಣೆಗೆ | ! 
ಕೊಟ್ಟುಬಿಡುವುದು ಖಂಡಿತ (ಮುಂಗಾಪು. ೧೧೨). ಸುರುಹು : ಎಂಧ್ಕದ | | 
ಗಿರಿಯ ಮೇಲ್‌ ಕಾರ್ಮೋಡಗಳು ಮಳೆಗರೆದ ತೆರದಲಿ ಸುರುಹಿ (ರಘುವಂ. ೧೩-೮). |45 

[ಆ ಸುರಿ] ! | 


25 


35 


೮೬೨೭ 


ಸುರುಳ್‌ 


1 

ಸುರುವ್ಣು “ಶುರು” ನೋ. 

ಸುರುಸುರ್‌, ಸುರುಸುರು (ನಾ). ಹೂಬಾಣದ ಪಟಾಕಿ ಮುಂತಾದುವು 
ಉರಿಯುವಾಗ ಉಂಟಾಗುವ ಶಬ್ದವನ್ನು ಸೂಚಿಸುವ ಒಂದು ಅನುಕರಣ 
ಶಬ್ದ : "ಸುರುಸುರ್‌ಬಾಣ' ಪರಾ. ಸುರುಸುರು : "ಸುರುಸುರುಬತ್ತಿ' ಪರಾ. 

ಸುರುಸುರ್‌ಬಾಣ (ನಾ). ಸುರುಸುರ್‌ ಎಂದು ಶಬ್ದಮಾಡುವ ಒಂದು 
ಬಗೆಯ ಸಿಡಿಮದ್ದಿನ ಬಾಣ : ಭುಸುಗುಡುತ್ತ ಆಕಾಶಕ್ಕೆ ಬೆಂಕಿಯ ಬರೆಯೆಳೆದು 
ಕಣ್ಮರೆಯಾಗುವ ಸುರುಸುರ್‌ಬಾಣ (ಮೂರುದಾ. ೨೧೬). ([ಸುರುಸುರ್‌ + ಬಾಣ) 

ಸುರುಸುರಿಕೆ "ಸುರಸುರಿಕೆ' ನೋ. 

ಸುರುಸುರಿಗೆ "ಸುರಸುರಿಕೆ' ನೋ. 

ಸುರುಸುರು "ಸುರುಸುರ್‌' ನೋ. 

ಸುರುಸುರುಕೆ "ಸುರಸುರಿಕೆ' ನೋ. 

ಸುರುಸುರುಬತ್ತಿ (ನಾ). ಎ ಸುರುಸುರ್‌ಬಾಣ : ಹುಡುಗರು ಈಗಲೇ ಪಟಾಕಿ 
ಪಟಾಸು ಸುರುಸುರುಬತ್ತಿಗಳನ್ನು ಹತ್ತಿಸುತ್ತಿದ್ದರು (ಹುಟ್ಟಿಹ. ೭೨). 

(ಸುರುಸುರು (ಆ ಸುರುಸುರ್‌) *- ಬತ್ತಿ) 


ಸುರುಹು “ಸುರುವ್ರು' ನೋ. 


ಸುರುಳ್‌,, ಸುರುಳ್ಳು (ಕ್ರಿ). ಸುರುಳ್ಹು (ಭೂತನ್ಮೂ), ಸುರುಳ್ಳ 
(ಭವಿಕೃ). ೧. ಸುತ್ತಿಕೊಳ್ಳು'; ಸುರುಳಿಯಾಗು : ಬಾಳೆಯ ಸುರುಳ್ವೆಳೆಯೆಲೆಯಿಂ 
ತೆಗೆದು (ಜಯಕಾ. ೧-೫೯); ಮಣಿದುದಮರಾಚಲಂ ಬೆಳ್ಬಾಯ್ತು ರಜತಧಾರಿಣಿಧರಂ 
ಚಕ್ರವಾಳಂ ಸುರುಳ್ಹುದು (ನಂದಿಮಾ. ೧೧-೨೭). ೨. ಮುದುಡು ; ಮುರುಟಿಕೊಳ್ಳು: 
““ಸುರುಳ್‌ - ಸಂಕೋಚನೇ'' (ಶಮಧಾ); ಪೊಯ್ದೊಡೆ ಕೆಡೆದುಂ ತಿವಿದೊಡೆ ಸುರುಳ್ಹು 
ಮೋದಿದೊಡಿರದೆಲ್ಪಡಗಾಗಿ ಮಡಿದು ಬಿಟ್ಟುವು (ಪಂಪಭಾ. ೧೧-೬೮); ಅಂತೆಚ್ಚ 
ಕೋಲಿಂ ಮುನ್ನಮೆ ಸುರುಳ್ಹುರುಳ್ಹು ಹಂಸಂ ವಿಧೃಂಸನಮನೆಯ್ದ್ಲಿತ್ತು (ಪಂಚತಂ. 
೧೨೮-೮). ೩. ಸುತ್ತಿಹಿಡಿ; ತಬ್ಬಿಹಿಡಿ: ಭೂಮಿಯಂ ಸುರುಳ್ಹು ಕದ್ದೊಯ್ದ 
ನರಕಾಸುರಂಗಾ ಮಾಧವನ ದೆಸೆಯೊಳಾಯ್ತು ಭಂಗಂ (ಭಾವಚಂ. ೬-೧೮). ೪. ಕೆಡೆ; 
ಬೀಳು: ನಡುವ ಸರಲ್‌ ಸರಲ್ಕೊಳೆ ಸುರುಳ್ಳ ಹಯಂ (ಪಂಪಭಾ. ೧೦-೧೧೪); 
ವಿತ್ತೇಶನೀಶಂ ನಡುಕಂಗೊಳ್ಳೆಂ ಸುರುಳ್ವಂ ಸುಗಿವನಗಿವಂ (ಜಗವಿ. ೬-೩೦); ಗರದ 
ಬಿಜುಹೊಯ್ಲಿಂದೆ ನರಳ್ವರಂ ಸುರುಳ್ವರಂ (ಚೆಬಪು ೨೨-೧೮). ೫. ಭಯಪಡು; 
ಅಂಜು : ಧೈರ್ಯಮಂ ಪುದುಂಗೊಳಿಸಿ ಸುರುಳ್ಸು ಕುರ್ಗಿದ ಕಅಂಗಿದ ಖೇಚರನಂಗಮಂ 
ಮೃಗಂಗಳುಮಿರದೆಯ್ದೆ ವಂದು ನಡೆ ನೋಡಿದುವು (ಆದಿಪು. ೨-೫೯); ಭೀಮಸೇನನ 
ಗದಾಘಾತದೊಳ್‌ . . . ಮಕುಟಭಂಗಮುಮಾಗೆ ಸುರುಳ್ಹು ತೆರಳ್ಲು ಸುಯೋಧನನಿರೆ 
(ಗದಾಯು. ೯-೧೬ ವ); ಸುರುಳ್ಹರ್ಮಲೆಪರಹಿತಸಾಮನ್ನರಲ್ಲಾಡಿದರ್‌ (ಎಕ. ೪ ಶಿಕಾರಿ. 
೧೫೧-೩೯: 1047); ಅನೇಕಪರಾಜಿಗಳನೇಕಪರಾಜಯಮನೊಳಕೊಂಡು ಸುರುಳೆಯುಂ 
(ಜಗವ. ೧೩-೭೭ ವ). ೬. ಪರಿಹಾರವಾಗು; ಕಳೆದುಹೋಗು : ವಿದ್ವನ್ನಿಕರಂ ಕರಂ 
ಮನದೆಗೊಳ್ಳಿನಮೊಂದಿದಘಂ ಸುರುಳ್ವಿನಂ ಕನ್ನೆಯುಮಾ ಮುನೀಶ್ವರರ ಪಕ್ಕದೆ 
ತಾಳ್ವಿದಳಂದು ದೀಕ್ಷೆಯಂ (ಸುಕುಮಾ. ೮-೪೦). ಸುರುಳ್ಳು : ೩. ಒಂದು ಕಂಟಕದೊಳು 
ಸುರುಳಿದುದೀ ಹಸುಳೆಗೆಂದಳಲಿ ಪೇಳ್ವೆರವನೀಶಗಾ ದಂಪತಿಗಳು (ಸೌಂದಪು. ೩-೪೭); 
ಮಅವಟ್ಟ ಕೊಂಡಗುಜೌಯ ಹೊಡೆವ ಕಾಡುಕೋಣನ ಸುರುಳುವ ಕರುವಂಗಿಯ . . . 
ಕಂಡು (ದಶಾವ. ೭-೬೫). ೫. ಹರಿವುತುಂ ತೇರೈಸುತುಂ ತೆರಳುತುರುಳುತುಂ 
ಹೊರಳುತುಂ ಸುರುಳುತುಂ ಮೊರೆವುತುಂ ನರಳುತು೦ (ಸಾನಂಚ. ೪-೨೦೪ ರಗಳೆ). 
ಒ. ಗುಂಡಗೆ ಸುತ್ತು; ಸುರುಳಿಮಾಡು : ಹಪ್ಪಳದಂತೆ ಲತೆಯಿಆ್‌ದು . . . ಆ 
ಹಲ್ಲೆಯಂ ಸಲೆ ಸುರುಳಿ (ಸೂಪಶಾ. ೧-೪೫); ಬೇಕಾದರಾಡಿಸಿ ಗಾಳಿಪಟವನರ್ತಿ ಸಾಕಾಗೆ 
ಸುರುಳುವನಂತೆ (ಭರಚೆ. ೮-೧೦೨). 
ಸುರುಳ್ತ ನ ಭಯಗೊಂಡವನು ; ಅಂಜಿದವನು : "“ಸೆಡೆದನೆಂದುಂ, ನಡುಕಂ 
ಗೊಂಡನೆಂದುಂ, ಸುರುಳ್ಹನೆಂದುಂ. . . ಭಯಂಗೊಂಡವಂ'' (ಕಶಸಾ. ೫೬-೨೨೫); ""ಸೆಡೆದಂ 
ಸುಗಿದಂ ಸುರುಳ್ಡಂ ನಡುಗಿದ ತಾನಗಿದನಳ್ಳಿದಂ . . . ಭಯಭರಿತನಕ್ಕು''(ಕಎಕಂ. ೧೦೯). 
(ದೇ. ॥ ತಮಿ. ಚುರುಳ್‌; ಮಲ. ಚೂಳು; ತೆಲು. ಸುರ್ಳ್‌; ಪರ್ಜಿ. ಚುರ್ಕ್‌) 


ಸುರುಳ್‌ 


3 
` ಸುರುಳ್ಳ್‌ "ಸೂರುಳ್ಕ್‌' ನೋ. 
ಸುರುಳ್ಕ್‌, ಸುರಳ್‌, ಸುರುಳ್ಳು (ನಾ). ೧. ಸುರುಳಿ: ಸುರುಳನೆ 
ಸುತ್ತಿದಂತೆ ಕೊರಲೊಳ್ಳಿಲುಗುತ್ತಿರೆ ಮೂಜು ರೇಖೆಗಳ್‌ (ಕಾದಂಉ. ೬೦). ೨. ಭೀತಿ; 
ಸಂಶಯ: ಪಿಡಿದಳ್‌ ಸುರುಳಿಲ್ಲದೆ ಬಾದಿವಿಡಿವಮೊಲ್ಲಿನಪದಮಂ (ಧರ್ಮಾಮೃ. 
೩-೧೯೪). ೩. ನಾಶ; ಹಾಳು: "ಸುರುಳ್ಗೊಳಿಸು' ಪರಾ. ಸುರಳ್‌: 
`೪. ಬಟ್ಟೆಯ ಸುರುಳಿ; ಸಿಂಬಿ: ಘಟ್ಟಿ ಪಟ್ಟಿಯ ಸೀಳ ಸುರಳ ತಲೆಯ ಮೇಲಿಟ್ಟು 
ಶಂಭುಕುಮಾರ , . . ಕಣ್ಬಗೆಗಳವಟ್ಟು ಬರಲು ಬಂದನಾಗ (ನೇಮಿಸಂ. ೨೧-೩೧). 
ಸುರುಳ್ಳು : ೧. ಪಟ್ಟೆಯ ಸುರುಳು ಸೂರಿಯ ಪುಟ ಹೊಸ ಹೊನ್ನದಟ್ಟಿ ಬಿಳಿಯ 
ದುಕೂಲಗಳ , . . ಮಳಿಗೆಗಳು (ಕಂನಎ. ೬-೭೦). 
[ಆ ಸುರುಳ್‌,./ ತಮಿ. ಮಲ. ಚುರುಳ್‌; ತುಳು. ಸುರುಳ್‌] 
ಸುರುಳಿ, ಸುರಳಿ, ಸುರುಳೆ (ನಾ). ೧. ಸುತ್ತಿಕೊಂಡಿರುವುದು; ಸಿಂಬೆ; 
ಇರಿಕೆ: ಶೋಕದ ಸುರುಳಿಯನು ಸುತ್ತದೆ (ತೂರರಾ. ೪-೪-೬೭); ಬಳುಕುವ ಎಳೆಯ 
ಬಳ್ಳಿಗಳ ಸುರುಳಿಗಳು, ಸುರುಳಿಗಳ ಮಧ್ಯದ ಜಾಗದಲ್ಲಿ . ಚಿತ್ರಗಳು 
(ನೊಳಂಬ, ೧೧೧); ಹಾಸಿಗೆಯ ಸುರುಳಿಯನ್ನು ಕಾಲಿನಿಂದ ಉರುಳಿಸಿ (ತೇಮೋಡ. ೧೦೩). 
ಪಿ. (ಸ್ಥಿತಿಸ್ಥಾಪಕತೆಯುಳ್ಳ) ಲೋಹದ ಎಗರುಪಟ್ಟಿ; ಸ್ಟಿಂಗು: 
ಪಕ್ಕಕ್ಕೆ ಬಾಗಿಸುವ ಶಕ್ತಿಯನ್ನು ಒಂದೊಂದು ಕಂಡಿಯ ಪಕ್ಕಗಳಲ್ಲಿಯೂ ಇರುವ 
ಚಿಕ್ಕತಂತಿಯ ಸುರುಳಿಗಳು ಒದಗಿಸುತ್ತವೆ (ಕವಿಕೋ. ೬ ೫೫). ೩. ಒ೦ದು ಬಗೆಯ 
ಗಿಡ : ಒಬ್ಬಳೆ ಬಂದೆಯ ಸುರುಳಿಯ ಹೂವಿಗೆ ತೋಟದ ಈ ತುತ್ತತುದಿಗೆ (ಚಂದ್ರವೀ. 
೧೧೧-೪೨). ಸುರಳಿ : ೧. ತಂದು ಕೊಟ್ಟರು ಬೆಳುವಟ್ಟೆಯ ಸುರಳಿಯನಂದು ರಾಯನ 
ಹಸ್ತದಲ್ಲಿ (ಭಕಚ. ೩-೫೧). ೨. ಈ ಸುರಳಿಗಳ (೦0ಟೂ) ವಿನ್ಮಾಸ'. . . ಬೇಕಾದ ಹಾಗೆ 
ಬದಲಾಗುತ್ತದೆ (ಶಿಲ್ಪನಾ. ೨೪೧). ಸುರುಳೆ : ೧: ಮುನ್ನಾದಿನ ಸುತ್ತಿ ಟರ 
ಹಾಗೇ ಉರುಳಿಸಿಬಿಟ್ಟನು (ಮುಂಬಯಿ. ೪-೧೫೦): [ಆ ಸುರುಳ್‌,) 
ಸುರುಳ್ಳಿ (ನಾ). ಕುಗ್ಗಿದ ವ್ಯಕ್ತಿ; ದುಃಖಿ: ಕೇಡೆ ಪೆರ್ಚಪ್ಪುದುಂ ಮಾಡೆ 
ಕೇಡಪ್ಪುದುಂ. ಅರಸಿ ತೊಟ್ತಪ್ಪುದುಂ. ಸುರುಳಿ[ಪಾಕಾಂ. ಮುರಳಿ] ಸುಖಿಯಪ್ಪುದುಂ 
(ಜೀವಸಂ. ೯೨-೩೭ ರಗಳೆ). [ಸುರುಳ್‌, 1 - ಇ] 
ಸುರುಳಿಗುರುಳ್‌ (ನಾ). ಸುತ್ತಿಕೊಂಡಿರುವ ಕೂದಲು ; ಗುಂಗುರುಕೂದಲು: 
ಮೃಗಲೋಚನೆ ಸು(ಪಾಠಾಂ. ದು]ರುಳಿಗುರುಳ ಕುಡುವುರ್ವಿನ ಕರ್ಪುಗಳ ಕಚೆಯೆಂಬಿನಂ 
ನಗೆಮೊಗದ ನೆಟಲ್ಲೆತ್ತು , ನೋಡಿದಳ್‌ (ಅನಂಪು. ೪-೧೧೫). (ಸುರುಳಿ, “- ಕುರುಳ್‌] 
ಸುರುಳಿಡು "ಸೂರುಳಿಡು' ನೋ. 
ಸುರುಳಿದೆಆೆ (ಕ್ರಿ). ಸುರುಳಿಯನ್ನು ಬಿಚ್ಚು : ಇರಿಸಿದ ಪಟದೊಳಿದೇನು ರೂಪೆನುತಲಿ 
ಸುರುಳಿದೆಟೆದು ನೋಡಿದರು .(ನಾಗಕು. ೩-೪). (ಸುರುಳಿ, *- ತೆಚ್‌) 
ಸುರುಳಿಸು (ಕ್ರಿ). ೧. ಭಯಪಡಿಸು; ಹೆದರಿಸು: ಕುಲಿಶದುಳಿ ಕಿರಿದಾದಡೇನದು 
ಹಳಚದೆಡೆ ಪರ್ವತದ ಚಂಪಕದಲರು ಮೃದುತರವಾದರಳಿಸಂತತಿಯ ಸುರುಳಿಸದೇ 
(ಅಂಬಿಕಾ. ೨೫-೬೨). ೨. ನಾಶಪಡಿಸು; ಹಾಳುಮಾಡು : ಒಡಲ ಬಿಡದಾಪತ್ತು 
ಕೆಡಹಿ ಧರೆಯೊಳು ಕಾಡ ಹೊಡೆಗಿಚ್ಚಿನಂತೆನ್ನ ಸುಟ್ಟು ಸುರುಳಿಪುದು (ಕೈಕವ. ೧೭-೨). 
[ಸುರುಳ್‌, 3- - ಇಸ್ಕ್ಯು] 
ಸುರುಳಿಸುತ್ತು (ಕ್ರಿ). ೧. ಗುಂಡಗೆ ಸುತ್ತು; ಸಿಂಬೆಮಾಡು: ಹಾಸಿಗೆಯನ್ನು 
ಸುರುಳಿಸುತ್ತಿ ಇಡು (ರೂಢಿ). ೨. ಸೊನ್ನೆ ಸುತ್ತು: ಲೆಕ್ಕ ತಪ್ಪು ಮಾಡಿದ್ದುದರಿಂದ 
ಮೇಷ್ಟ್ರು ಸುರುಳಿ ಸುತ್ತಿದರು (ರೂಢಿ). ಸುರುಳಿ * ಸುತ್ತು] 
ಸುರುಳು, “ಸುರುಳ್‌,' ನೋ. 
ಸುರುಳ್ಳು "ಸೂರುಳ್ಕ್‌' ನೋ. 
ಸುರುಳ್ಳು "ಸುರುಳ್ಕ್‌' ನೋ. 
ಸುರುಳೆ 'ಸುರುಳಿ' ನೋ. 
ಸುರುಳ್ಳೆ (ನಾ). ಮುದುಡಿಕೊಳ್ಳುವಿಕೆ; ಸಂಕೋಚನ : ಕುಚ . 
ಸುರುಳ್ಳೆಯೊಳಂ, ಕವಡಿನೊಳಂ, ಉರ್ಕೆಯೊಳಂ, ಒರೆತದೊಳ೦ (ಕಾಶಕೃ. ೧೫೦). 
[ಸುರುಳ್‌, + -ಕೆ] 


೮೬೨೮ 


ಸುರೇಂದ್ರ 


ಸ: ಭಿಸು (ಕ್ರಿ). ನಾಶಪಡಿಸು; ಹಾಳುಮಾಡು : `ನಿಮಗೆ ಪಾತಕ 
ತ್ಮುವು ಆವರಿಸುತ ಬಂದು ನಿಮ್ಮನು ದಾವಾನಲನಂತೆ. ಸುಟ್ಟು ಸುರುಳ್ಗೊಳಿಸುವುದ್ಕೆ 
(ಹಮಚ. ೧೯ರ). [ಸುರುಳ್ಕ್‌ + ಕೊಳಿಸು] 
ಸುರುಳ್ಬು (ಕ್ರಿ). ಕುಗ್ಗಿಸು; ಸಂಕೋಚಗೊಳಿಸು : “ಸುರುಳ್ದು. - ಸಂಕೋಚನೇ'' 
(ಶಮಧಾ); ಅಸುರಾರಿಯ ಪೊರ್ಕುಟ ಪದ್ಮಮಂ ಖರದ್ಮೋತಿಯ ಕೆಯ್ಯ ಕಂಜಮ 
ನಿದೆಯ್ದೆ ಸುರುಳ್ಳುಗುಮೆಂಬಿನಂ ಜಗತ್ಕೌತುಕಮಾಯ್ತನುಷ್ಠಮಹಿಮಂ . . . ಹಿಮಂ 
(ಪುಷ್ಪಪು. ೬-೪೭); ರಿಪುಭೂಪವಧೂಮುಖಚಂದ್ರಬಿಂಬಸಂಪನ್ನತೆಯಂ ಸುರುಳ್ನಿ 
(ಬಾಧಪು. ೪-೩೫). ([ಸುರುಳ್‌, *- - ಚು] 
ಸುರುಳ್ತರ್‌ (ಕ್ರಿ). ಕುಗ್ಗು; ಕುಸಿ : ಕರಿಪದಘಾತದಿಂದರೆ ಸುರುಳ್ತರೆ ವಾಜಿಖುರ 
ಪ್ರಘಾತದಿಂ ಗಿರಿ ನೆಟ್‌ ನುಲ್ಲ್‌ (ಕುಸುಮಾ. ೪-೯೩). [ಸುರುಳ್‌, 4 ತರ್‌) 
ಸುರುಳ್ಹು “ಸುರುಳ್‌,' ಪರಾ. 
ಸುರುಳ್ಲೆಗೆ (ಕ್ರಿ). ಸುರುಳಿಯನ್ನು ಬಿಚ್ಚು : ಬಳಿಕೊಂದುತ್ತಮಪಟದ ಸುರುಳ್ಹೆಗೆಯುತ 
ಮುಖವಸ್ತ್ರವನು (ಜಯಳಾ. ೩-೭). (ಸುರುಳ್ಕ್‌ “- ತೆಗೆ) 
ಸುರುಳ್ವ “ಸುರುಳ್‌,' ಪರಾ. 
ಸುರೂಪ (ಗು). ೧. ಅಂದವಾದ; ಸುಂದರವಾದ : ಸುರೂಪ ಸುರಸುಂದರೀ 
ಜನಮನಸರೋಜಾಕರೈಕರಮ್ಮನನಿಶಂ ಜಿನೇಂದ್ರಪದಪದ್ಮಸೇವಾರತಂ (ವರ್ಧಪು. 
೧೩-೩೦). (ನಾ). ೨. ಒಳ್ಳೆಯ ರೂಪು 5 ಚೆಲುವು. ಹಂ.) 
ಸುರೂಪವೃತ್ತಿ (ನಾ). ಚೆಲುವು; ಸೌಂದರ್ಯ: ಪುಷ್ಪಸಾಯಕಂಗಿಂದೊಳ 
ಸೋರ್ದುದೇಸುವೆಸನಿಂದು ಸನಾಭಿಜನಕ್ಕೊಡರ್ಚಿತಾನಂದ . . . ಸುರೂಪವೃತ್ತಿ 
ದೊರೆವೆತ್ತುದು ನಾಡೆಯುಮೆಂದು ನೋಡಿದರ್‌ (ಚಂದ್ರಪು. ೬-೭೯). (ಸಂ. 
ಸುರೂಪಿ (ನಾ). ಒಳ್ಳೆಯ ರೂಪವುಳ್ಳವನು; ಸುಂದರ : ಸುರೂಪಿಗಳಲ್ಲಿಯೆ 
. ಚಾಗಿವೃಂದವಲ್ಲಿಯೆ ಎನೆ: ಸಾರಮೆಂಬಿನೆಗಮಾ ಮಹಿ ಪೋಲ್ವುದು ಭೋಗ 
ಭೂಮಿಯ (ಪುಷ್ಪಪ. ೯-೧೭); ಆ ಗಾಡಿಯಲ್ಲಿ ಕುರೂಪಿಗಳು - ಸುರೂಪಿಗಳು 
ಬಡವರು -- ಧನಿಕರು . . . ಕುಳಿತಿದ್ದರು (ರಾಮೂನೆ. ೧೧೧). (ಸಂ. ಸುರೂಪಿನ್‌। 
ಸುರೂಪೆ (ನಾ). ಒಂದು ಬಗೆಯ ಮರ; ಚನ್ನಂಗಿ : ಸುರೂಷೆಯ ಪಾಣ್ಟಯ 
. ಕಪೋತದ ಬೊಟ್ಟಿನ . . . ಭೂರುಹಮೊಪ್ಪುಗುಮಾ ವನಾಂತದೊಳ್‌ 
(ರಾಜಶೇ. ೫-೩೭). [ಸಂ. ಸುರೂಪಾ। 
ಸುರೆ (ನಾ). ಹೆಂಡ; ಮದ್ಮ: ಸುರೆಯಿಂ ಸೊರ್ಕಂ: ಸುರೋರ್ವೀರುಹ 
ಕಿಸಲಯದಿಂ ರಾಗಮಂ . . . ತಾಳಿ (ಕಾದಂಪೂ. ೫೪೬); ತಾಳಮರದ ಕೆಳಗೆ ಒಂದು 
ಹಾಲ ಹರವಿಯಿರ್ದೊಡೆ ಅದ ಹಾಲ ಹರವಿಯೆನ್ನರು ಸುರೆಯ ಹರವಿಯೆಂಬರು 
(ಬಸವ. ೯೦); ನರಕಪಾಲದೊಳು ಸುರೆಯೆಲ್‌ದು ಕುಡಿಯುತ ತೆಂಕಮುಖನಾಗಿ 


ಹೋಹೆಂ (ಹಚಕಾ. ೨-೨೨). [ಸಂ. ಸುರಾ) 
ಸುರೆಗುಡ್ಮಿ (ಕ್ರಿ). ಹೆಂಡವನ್ನು ಕುಡಿ; ಮದ್ಮಪಾನಮಾಡು : ಸುರೆಗುಡಿವ 
ಮೊಗಮಡಾಗಳ್‌ ನಿರುತಂ 'ಸಲೆ ಗುಬ್ಬಿವಕ್ಕಿಯಾದುದು . , . ಧರೆಯೊಳಗಂ 


(ಹಾಲಾಸ್ಕ. ೧-೨-೨೪). (ಸುರೆ ಕುಡಿ] 

ಸುರೆಗುಡ್ಮಿ (ನಾ). ಹೆಂಡ ಕುಡಿಯುವವನು; ಮದ್ಮಪಾನಿ : ಪರಾಪೇಕ್ಷಣದಿಂದ 
ದ್ರವ್ಠವ ತಂದು ಗುರುಲಿಂಗಜಂಗಮಕ್ಕೆ ಮಾಡಿಹೆವೆಂದು ಮಜೆಯಲ್ಲಿ ಒಡಲ ಹೊರೆವ 
ಸುರೆಗುಡಿಗೆ ನೆಟ್‌ ಭಕ್ತಿ ಐತಕ್ಕೆ (ಸರ್ವವ. ೧೯೦-೮೮೮). [೮ ಸುರೆಗುಡಿಜ) 

ಸುರೆಗುಡಿಹಿ, ಸುರೆಗುಡುಹಿ (ನಾ). ಎ ಸುರೆಗುಡ್ಮಿ : ಸುರೆಗುಡಿ(ಪಾಕಾಂ. ಡು]ಹಿಗಳ 
ಮಾತು ಮಂಜಿನ ಹಲಗೆಯ ಬಿಸಿಲಂಬು ತಾಗಿದಂತಾಯಿತ್ತು (ಕೋಲಶಾಂ. ೧೨-೫೫). 
ಸುರೆಗುಡುಹಿ : ಬಿಡು ಸೆರೆಯನವಗಡೆಯತನವೆಮ್ಮೊಡನೆ ಸಲ್ಲದು ಸೂಳೆಯರ 
ಸುರೆಗುಡುಹಿಗಳ ರಸವಾದಿಗಳ ಸೇರುವೆಯಲೊಪ್ಪುವುದು (ಕುವ್ಕಾಳ: ೨೦-೨೭). 

[ಸುರೆ + ಕುಡಿಹಿ] 


ಸುರೆಗುಡುಹಿ : "ಸುರೆಗುಡಿಹಿ' ನೋ. 


| ಸುರೇಂದ್ರ (ನಾ). ದೇವತೆಗಳ ಒಡೆಯ; ದೇವೇಂದ್ರ: ಸುರೇಂದ್ರಪರಿಪೂಜಿತೆ 


ಸುಗುಣರಾಜಿ ಎಭ್ರಾಜಿತೆ (ಉಜಶೇ. ೩-೧೦೬). ([ಸಂ.] 


ಹುರೇಂದ್ರೆಜ 


ಸುರೇರಿದ್ರಜ (ನಾ). ದೇವೇಂದ್ರನ ಮಗ; ಅರ್ಜುನ ; ಸುರೇಂದ್ರಜ ಶರಾಸನ 
ಪ್ರಹತಿ ಸಾಂಖ್ಯ ಹಸ್ತಚ್ಛುತಸ್ಸುರದ್ಭನಶಿಲಾಹತಿಪ್ರತತಿಗಳ್ಯದೆ (ವೃಷವಿ ೧೦-೧೦೦). (ಸಂ.1 

ಸುರೇಂದ್ರಜಿತ್ತು (ನಾ). ಇಂದ್ರನನ್ನು ಗೆದ್ದವನು; ಗರುಡ : "'ವಿಹಂಗರಾಜ:ಃ 

ಸುರೇಂದ್ರಜಿತ್‌ . . . ಈ ೧೦ ಗರುಡನ ಪೆಸರ್‌'' (ಹಲಾಯು ೬-೩೧). 
[ಸಂ. ಸುರೇಂದ್ರಜಿತ್‌] 

ಸುರೇಂದ್ರತ್ವ (ನಾ). [ಜೈನ] ಸಪ್ತಪರಮಸ್ಥಾನಗಳಲ್ಲಿ ಒಂದು ;ಇಂದ್ರಪದವಿ: 
ಸಜ್ಜಾತಿ ಸದ್ದೃಹತ್ವ ಪರಿವ್ರಾಜ್ಯಪದ ಸುರೇಂದ್ರತ್ವ ಸಾಮ್ರಾಜ್ಯ ಪರಮಾರ್ಹಂತ್ಕ 
ಪರಿನಿರ್ವಾಣಮೆಂಬೇಟುಂ ಪರಮಸ್ವಾನಂ (ಆದಿಪು ೧೫-೧೬ ವ). 1ಸಂ.) -. --: 

ಸುರೇಂದ್ರಧನು (ನಾ). ಇಂದ್ರಚಾಪ; ಕಾಮನ ಬಿಲ್ಲು : ಷಾ! 
ಸುರೇಂದ್ರಧನುವಂ . . . ಮಿಗುವ ಚಾತ್ಮಶ್ವ೦ಗಳ೦ (ಪುಷ್ಪಪು. ೨-೫೮). (ಸಂ.) 

ಸುರೇಂದ್ರಾರ್ಚಿತ (ನಾ). ದೇವತೆಗಳಿಂದ ಪೂಜಿಸಲ್ಪಡುವವನು; ಬೃಹಸ್ಪತಿ : 
ಚಾಂದ್ರಿಯೊಳೊಡಗೂಡಿದ . . . ಸುರೇಂದ್ರಾರ್ಚಿತನಿಂದೆ ಗೀತವಿದನಕ್ಕುಮವಂ 
(ಚಾತತಿ. ೧೫-೪). [ಸಂ.] 

ಸುರೇಂದ್ರಾಶೆ (ನಾ). ಇಂದ್ರನ ದಿಕ್ಕು; ಪೂರ್ವದಿಕ್ಕು : ಸಭೆಯನೆಲ್ಹಂ 
ತುಂಗವಂಶ ಸುರೇಂದ್ರಾಶಾದಂತಿಬಲಂ ಜಿತಾಹಿತಬಲಂ ದುರ್ವಾರ. ಬಾಹಾಬಲಂ 
(ಪಂರಾಮಾ. ೫-೮೩); ಪುಟ್ಟೆ ಸುರೇಂದ್ರಾಶೆಗೆ ರಾಗಂ (ಪುಷ್ಪಪು. ೮-೨೩). 

(ಸಂ. ಸುರೇಂದ್ರಾಶಾ) 

ಸುರೇಖೆ (ನಾ). ಚೆಲುವಿನ ಮಾಟ; ಆಕಾರಸೌಷ್ಠವ : ಗುರುಶಿಷ್ಠಸಂಬಂಧ 
ಲೆಕ್ಕಣಿಕೆಯೊಳಡಗಿದ ಸುರೇಖೆಯ ಭಿತ್ತಿಯಂತಿರಬೇಕು (ಮೋಳಿಮಾ. ೧೫೮-೫೯೫); 
ಸುಲಲಿತದ ಮುಖರಸದ ಸೌಷ್ಟವದಲಸಭಾವದ ವಿಭ್ರಮದ ನಿಶ್ಚಲದ ನೋಟದ . ... 
ನಿಜಸುರೇಖೆಯ ಲಲನೆಯಾ ಪರಿಯಿಂದ ನೃತ್ಯವ ಸಲಿಸೆ (ಬಸಪು. ೧೨-೪೫); ಸೂತರುರ 
ವಣೆಗಳ ಸುರೇಖೆಯ - ಗತಿಯ ವಾಜಿಯ ರಥವ ನೋಡಿದರು (ಕುವ್ಕಾಉ. ೧೧-೧೭). 

[ಸಂ. ಸುರೇಖಾ) 

ಸುರೇಭ (ನಾ). ಇಂದ್ರನ ಆನೆ; ಐರಾವತ: ಸುರೇಭಮನಭ್ರಮೂಗಜಸ್ತ್ರೀ 

ರಮಣೇಚೈೆಯಿಂದೆಳಸುವಂತೆ («ಶಾಂತಿಪು. ೬-೨); ಸುರೇಭಕಂದರದೊಳಿರ್ದ ಸಹಸ್ರ 


ವಿಳೋಚನಂ ಮನೆಂಗೊಳಿಸಿದಂ (ಜಗಎ. ೧-೩೯). ಸಂ.) 
ಸುರೇಬೇಂದ್ರ (ನಾ). = ಸುರೇಭ: ತುಹಿನಕರಸುರೇಬೇನ್ಮ )ನೀಹಾರ 
ತಾರಾಚಳತಾರಾನೀಕ (ಸೌಇಇ. xx, ೨೧-೩೫; 1019). ([ಸಂ.1 


ಸುರೇಶ್ವರ (ನಾ). ೧. ದೇವತೆಗಳ ಒಡೆಯ ; ದೇವೇಂದ್ರ : ನಿನ್ನಂತೆ ಸುರೇಶ್ವರ 


ನುತ್ತನ್ನಮಹ್ಮೆಶ್ಚರ್ಯನೆಂಬುದುಂ «ಕವಎರಾ. ೩-೮೭); ಸುರೇಶ್ವರಂ ವಿಲೋಕನದಿಂ 

. ನೆರೆದರೇಂ ಸಲೆ ಮೇಘರಥಂ ಸಪುಣ್ಮನೋ (ಶಾಂಶಿಪು. ೯-೪೩). ೨. ಶಿವ; 
ಈಶ್ವರ. ಸಂ. 

ಸುರೋರ್ವಿಜ (ನಾ). ದೇವಲೋಕದ ಮರ; ಕಲ್ಪವೃಕ್ಷ: ತ್ರಿದಶಜನರ್ಗ 


ದೀವುದೆರೆದರ್ಧಮನೈದೆ ಸುರೋರ್ವಿಜಂ ಸಮಂತಿದು ಬಿಡದೊಂದೆ ಕಾವ್ಕನವಕಲ್ಪಕುಜಂ 
(ರಾಜಶೇ. ೧೪-೧೬೪). (ಇ ಸಂ. ಸುರೋರ್ವೀಜ] 
ಸುರೋರ್ವೀಜ (ನಾ). = ಸುರೋರ್ವಿಜ : ಸುರೋರ್ವೀಜಮಂ ಶೈಲಶೃಂಗಸ್ಪಿತ 
ಗರ್ಜತ್ಸಿಂಹಮಂ ಸ್ವಪ್ನದೊಳತಿ ಮುದದಿಂ ದೇವಕೀದೇವಿ ಕಂಡಳ್‌ (ಜಗವ. ೨-೭೬). 
[ಸಂ.1 


ಸುರ್ಕಿ, ಚುರ್ಕಿ, ಸುರಕಿ, ಸುರುಕಿ (ನಾ). ಇಟ್ಟಿಗೆ ಚೂರು ಸುಣ್ಣ ಬೆರಸಿ 


ಮನೆಯ ತಾರಸಿಯ ಮೇಲೆ (ನೀರು ಸೋರದಂತೆ) ಹಾಕುವ ಒಂದು 
ಬಗೆಯ ಗಾರೆ : ಗಾರೆಯನ್ನು ಸುಣ್ಣ ಇಲ್ಲವೇ ಸಿಮೆಂಟಿನೊಂದಿಗೆ ಸುರ್ಕಿ, ಮರಳು 
ಮೊದಲಾದುವನ್ನು ಬೇರೆ ಬೇರೆ ಪ್ರಮಾಣಗಳಲ್ಲಿ ಯಾಂತ್ರಿಕವಾಗಿ ಬೆರಸಿ ತಯಾರಿಸುತ್ತಾರೆ 
(ಶಿಲ್ಪನಾ. ೨೮೯). ಚುರ್ಕಿ : "ಚುರ್ಕಿಗಾರೆ' ಪರಾ. ಸುರಕಿ : ಸುಣ್ಣ - ಸುರಕಿ 
ಇತ್ಮಾದಿಗಳ ಜಯಯಾತ್ರೆಯನ್ನು ವಸುಂಧರೆ ಯಾವೆಡೆಯೂ ತಡೆದಿಡಲಾರದೆ 


ಇದ್ದಾಳೆ (ನಬಂಧ. ಓ ೬೭). ಸುರುಕಿ : ಇಟ್ಟಿಗೆ, ಸುರುಕಿ, ಸಲಾಕಿ , ಹಲಗೆ, ಮರಳು |45 


(ನಿಬಂಧ. ೨೪೪). [<-'ತಮಿ. ಚುರ್ಕ್ಕಿ ಎ ಇಟ್ಟಿಗೆಯ ಪುಡಿ] 


೮೬೨೯ 


ಸುರ್ಕುಂಗುರುಳ್‌ 


ಸುರ್ಕಿಗಾರೆ, ಟುರ್ಕಿಗಾರೆ (ನಾ). ಎ ಸುರ್ಕಿ : ಈಚೆಗೆ ಸುರ್ಕಿಗಾರೆಗೆ ಬದಲಾಗಿ 
ಸಿಮಂಟ್‌ಗಾರೆಯ ಉಪಯೋಗವು ಹೆಚ್ಚುತ್ತಿದೆ (ಶಿಲ್ಪನಾ. ೨೮೦). ಚುರ್ಕಿಗಾರೆ : 
ಮಾಳಿಗೆಗೆ ಚುರ್ಕಿಗಾರೆಯನ್ನು ಹಾಕದಿದ್ದರೆ ನೀರು ಇಳಿಯುತ್ತದೆ (ರೂಢಿ). 
(ಸುರ್ಕಿ + ಗಾರೆ] 


5 |ಸುರ್ಕು, ಸುಕ್ಕು (ಕ್ರಿ). ೧. ಕುಗ್ಗು; ಸಂಕುಚಿತವಾಗು : *ಸುರ್ಕು - ಸಂಕೋಚೇ 


20 


25 


40 


(ಕುಗ್ಗು)'' ರಾ ಎ೨. ಕೊಂಕು : ಸುರ್ಕುವ ಕುರುಳ್‌ (ಶಬ್ದಾನು. ೯೬ ಪ್ರಯೋ). 
೩. ಅಂಜು; ಭಯಪಡು : ಹುತವಹಶಿಖಾವಳಿಗೆ ಸುಗಿದು ಸುರ್ಕುವಂತಿರೆ 
(ವರ್ಧಪು. ೬-೨೩ ವ); ಪಂಬಲಿಸುತುಂ ಸುರ್ಕುತುಂ ಕಂಪಿಸುತೆ . . . ಬೇಳಾದನಾ 
ಭಕ್ತವರ್ಯಂ (ವೃಷಎ. ೩೦-೩೧); ಸಂಗರದೊಳ್‌ ಬಂಗಂಬಟ್ಟುದರ್ಕೆ ಸುರ್ಕದ 
(ಚಕವಿ. ೨-೫೪). ೪. ಮಂಕಾಗು; ನಿರುತ್ಸಾಹಗೊಳ್ಳು : ಸಾಯಕಂ ನಡೆ ನೊಂದೆಯ್ದೆ 
ಸುರುಳ್ತುರುಳ್ತ ತುರಗಂ ಸುರ್ಕಿರ್ದ ಸೂತಂ (ಪಂಪಭಾ. ೧೦-೯೧); ಕವಿತಾನೀತಿಗೆ 


ಬಾಳ್ವೆವೆಂದೆ ಜುನುಜರ್‌ ಕೊಂಕಿಟ್ಟರಿಂತೆಂದು ಸುರ್ಕುವನಾ ಬ್ರಹ್ಮನ ತಿಟ್ಟೆ 
(ಸಂಸಪ. ೧೫--.೨). ಸುಕ್ಕು : ೨. ಪೊಳೆವಲರ್ಗಣ್ಣ ನೀಳ್ದ ನಿಡುವುರ್ವಿನ ಸುಕ್ಕಿದಮರ್ಕೆ 
ವೆತ್ತ ಕುಂತಳದ . . . ಅಂಗನಾವಳಿ (ಧರ್ಮಾಮೃ. ೧೩-೧೬). ೪. ವೀರಾಭ್ಕುದಯ 


ಕೈಸೆಟೆಯೋಯ್ತು ಸುಕ್ಕಿತು ಮನದ ಸುಮ್ಮಾನ (ಕುವ್ಮಾಭೀ. ೧೦-೧೩); ಚರಣಂಗಳಿಂ 
ದರೆಯೆ ಸುಕ್ಕುವರ್‌ ಕಕ್ಕುವರ್‌ ಮೂಗಿನಿಂ ಶೋಣಿತವನು («ಚಬಪು. ೨೪-೨೬). 
೫. ಒಣಗು; ಶುಷ್ಕವಾಗು : ಹರಶರಣರಿಗೆ ಮುಂಬರಿದು ನೀಡರುಯೆಂದು ಕೊರಗಿ 
ಕೋಪದಿ ಸುಕ್ಕೆ ದ್ರಾಕ್ಷಿ (ಅಮುಸಾಂ. ೭-೫೦). ೬. ಸುಕ್ಕಾಗು; ಮುರುಟಿಕೊಳ್ಳು: 
ಕಾಯಿ ಸುಕ್ಕದಂ(ಪಾಕಾಂ. ಸುಕುವಂ।ತೆ ಅದಕೆ ಬಾಳೆಯ ಪಟ್ಟೆಯಂ ತುಂಬಿ 
(ಸೂಪಶಾ. ೫-೨೫). ೭. ತೆರೆಗಟ್ಟು ; ಪದರವಾಗು : ತಲೆ ನಡುಗೆ ಸುಕ್ಕಿದ ಮೆಯ್ಕೊಳಂ 
ಜಗುಳ್ದುಡುಪನೆತ್ತುತೆ ಮುರುಡುಗೋಲ್ವಿಡಿದು ತಡವರಿಸಿ ನಡೆವ ಮುದುಪಂ 
(ಚೆಬಪು. ೧೦-೭೭). `ಸೊರಗ್ಳು' ಹೋ. 

ಸುರ್ಕಿರ್‌, ಸುಕ್ಕಿರ್‌ ಎ ಮುರುಟಿಕೊಂಡಿರು : ಮಿಡುಕದೆ ಭೀಷ್ಮ ನೋಟುತಿರು 
ಕುಂಭಜ ಸುರ್ಕಿರು ಕರ್ಣ ಮಿಕ್ಕು ಮಾರ್ನುಡಿಯದೆ ಮೂಗುವಟ್ಟಿರು (ಪಂಪಭಾ. ೭-೩೩); 
ಅಭಿಮನ್ಮು ಮಂಜು ಪಾಯದ ತಾವರೆಯಂತೆ ಸುಕ್ಕಿರೆ (ಬಂಹರಿ. ೯-೨೦ ವ); ಬಾಡಿ 
ಬಿಸುಟೆಲೆಯ ಗಳಿಗೆಯಂ ಸುಕ್ಕಿರ್ದಣಲೊಳಡಸಿ ನೆರೆದಲೆಗೆ ಮಸಿದೊಡೆದು . , . 
ಹಣ್ಣುಮುದುಕಿಸೂಳೆಯರೆಸೆದರು (ಚೆಬಪು. ೧೦-೭೬). 

ಸುರ್ಕು, ಸುಂಕ್ಕು, ಸುಕ್ಕು (ನಾ). ೧. ಗುಂಗುರಾದುದು; ಕೊಂಕಾದುದು: 

ಕರೆದುದು ಕಣ್ಣ ಬೆಳ್ತೆನದರಂ ಕುರುಳೋಳಿಗೆ ಸುರ್ಕಿನೋಲಗಂ ಪರೆಮದು 
(ಶಮದ. ೨೨೫ ಪ್ರಯೋ). ೨. (ಶರೀರವು) ಸುಕ್ಕುಗಟ್ಟುವ ಒಂದು ಬಗೆಯ 
ರೋಗ: ಸುರ್ಕಲ್ತೆ ಧನುರ್ವಾತದ ತಕ್ಕನವೋಲ್‌ ತೆಗೆದುಮಂಗಮಂ ಪೆಜಗಣ್ಣ (ಣ್ಲು)0 
ಪಕ್ಕದೊಳೆ ಶೂಲೆಗಳಲೆಗಳಕ್ಕುಂ ಕೆಂಪುಗುರ್ಗಳೊಳ್‌ ಬಸಿಆ್‌ ತೆಗೆದಿರ್ಕುಂ 
(ಖಮದ. ೧೫ ೪೨). ೩. ತೆರೆಗಟ್ಟಿರುವುದು ; ಪದರವಾಗಿರುವುದು. ಸುಂಕು, 1೩. 
"ಸುಂಕಿಡು' ಪರಾ. ಸುಕ್ಕು : ೩. ಶರೀರದಲ್ಲಿ . ಸುಕ್ಕುಗಳಿಲ್ಲದೆ . . . 
ಶಾಮವರ್ಣವಾದ ನೇತ್ರಗಳುಳ್ಳ ಗಜಗಳು ಮಂದ್ರಚಾತಿ ಗಜವೆನಿಸುವವು (ಹೌಗಂಧಿ.' 
೨೬೮-೧೧); ಹರಿಸವುಕ್ಕುವ ಮೊಗಕ್ಕೆ ಸುಕ್ಕು ತೆರೆತೆರೆಯಾಗೆ . . . ಕದುಬೆನ್ನೆ ಹಣ್ಮುದುಕಿ 
ಶಬರಜ್ಜಿ ನಡುಗಿ ನಡೆದಳ್‌ (ಶ್ರೀರಾಮಾ. ೨೬೭-೧೦೪). ೪. ನಿರಿಗೆ ; ಪದರ : ತೆಕ್ಕೆದುಖಬನ 
ತೊಂಡಿಲು ಮಣಿಬಲೆ ಚೊಕ್ಕ ಬೊಟ್ಟಿಕ್ಕಿದ ಅವಕೆ ಕ್ಕಿ ಲೆಕ್ಕಿಸಿ ತಿದ್ದಿ ನಿಜ್‌ವಿಡಿದುಡಿಸಿದ 
ಸುಕ್ಕಿನಂಬರದೊಳೆಸೆದರು (ಭರಚ. ೩೧ ೪೧); ಶ್ರೀನಿವಾಸಯ್ಯ ಹಾಸಿಗೆಯ ಸುಕ್ಕು ಸರಿ 
ಮಾಡುತ್ತಿದ್ದ (ದೂಬೆಟ್ಟ. ೧೪). ` 

ಸುಕ್ಕಾಗು ೨ ಮುದುಡೆಯಾಗು; ಮುದ್ದೆಯಾಗು : ರೆಯಾನ್‌ ಬಟ್ಟೆಗಳು 

- ಬಟ್ಟೆ ಬೇಗ ಸುಕ್ಕಾಗುತ್ತದೆ (ಗೃಹಎ. ೭೦). [ಇ ಸುರ್ಕು,) | 

ಸುರ್ಕುಂಗುರುಳ್‌, ಸುಕ್ಕುಂಗುರುಳ್‌, ಸುಕ್ಕುಂಗುರುಳು, ಸುಕ್ಕುಗುರುಳು 

(ಮಾ). ಗುಂಗುರುಕೂದಲು : ಭೃಂಗಾವಳಿ ಸುಯ್ಲೆ ಸಾರ್ವ ತೆಅದಿಂ ಸುರ್ಕುಂ 
ಗುರುಳ್ಮಾಲೆ ನೀಳ್ತುವು (ಮಲ್ಲಿಪು. ೪-೯೬); ಸುರ್ಕುಂಗುರುಳ ಸುಲೌಗುರುಳ ನಿಡುಗುರುಳು 
ರುಳಿಗುರುಳ್‌ ತುಂಬಿಗುರುಳ ಗೋಪಸ್ತ್ರೀಯರ್‌ (ಜಗವಿ. ೪-೧೨೫); ಗಳಾರಂ 


ಸುರ್ಕುಂಗುರುಳಿ 


ಪರಮಾದುದರ್ಕೆ - ಪುಟ್ಟುಂಗುರುಡಂ, ಸುರ್ಕುಂಗುರುಳ್‌ (ಶಮದ. ೧೭೦ ಪ್ರಯೋ). 
ಸುಕ್ಕುಂಗುರುಳ್‌ ಒಕ್ಕುಡಿತೆಗಂಗಳಬಲೆಯ ಸುಕ್ಕುಂಗುರುಳೆವಳ ಪಲ್ಲವಾಧರ 
ದವಳಂ . . . ತಾಂ ತಕ್ಕೈಸಲು (ಸೂಕ್ತಿಸು ೧೦-೨೫೮); ಚಂಪಕದ ನಿಳುಮಾಲೆ 
ನಳಿತೋಳು ನಿಮಿರೆ ಸುಕ್ಕುಂಗುರುಳ್‌ ಚಳಿಸಲೆಳಿವೆಣ್ಗಳುಆ್‌ ದಿಟ್ಟಿನಾರತಿ ಮುತ್ತಿನಾರತಿ 
ಯನೆತ್ತಿ (ಆತುಪು. ೨-೬-೪೨). ಸುಕ್ಕುಂಗುರುಳು : ಸನ್ಮಾರ್ಗಸಂಪನ್ನಗಾಅಂಗೆ 
ಸುಕ್ಕುಂಗುರುಳ ಸತಿಯರೊಪ್ಪುವರು (ವೀಶೈಷು. ೩-೭-೩); ಮಡಕಿಳಿದ 
ಕುರುಳ ನಿಲ್‌ಗುರುಳ ಸುಕ್ಕುಂ(ಪಾಕಾಂ. ಸೀರ್ಕುಂ)ಗುರುಳ ನಿಡಿಗುರುಳ , 
ಕೋಮಲೆಯರೆಡೆವಿಡದೊದಗಿ ಬರುತಿರ್ದರು (ಚಬಪು. ೩೭-೪೬). ಸುಕ್ಕು 
ಗುರುಳು: ಇಕ್ಕೆಲದೊಳು ಚಾಮರವನು ಬೀಸುವ ಸುಕ್ಕುಗುರುಳೆ ನೀಆ್‌ಯರು 
(ನೇಮಿಸಂ. ೩-೯೦); ಜೇನುತುಪ್ಪವನೆಟ್‌ದು ಸುಕ್ಕುಗುರುಳಳೆವೆಣ್ಣು ಮೋಹದಿಂ 
ತುತ್ತುಮಾಡುಣಿಪ ಸವಿ ಕಿಲ್‌ದೆನಿಸುತ (ಗುರುಚಾ. ೭-೩). [ಸುರ್ಕು, 1 ಕುರುಳ್‌] 

ಸುರ್ಕುಂಗುರುಳಿ (ನಾ). ಗುಂಗುರುಕೂದಲುಳ್ಳವಳು : ನಿಡುಗಣ್ಣಿ, ನಿಡುವೆರಲಿ, 
ಸುರ್ಕುಂಗುರುಳಿ, ಕರಿಕಿ, ಬಿಳಿಕಿ, ಮುದುಕಿ (ಶಬ್ದಾನು. ೧೯೪ ಪ್ರಯೋ). 

[ಸುರ್ಕುಂಗುರುಳ್‌ + - ಇ] 

ಸುರ್ಕುಂಬಗೆ (ನಾ). ಕುಗ್ಗಿದ ಮನಸ್ಸು; ಸಂಕೋಚಗೊಂಡ ಮನಸ್ಸು 

ಕಿಜುಮೊಗದ ಸುರ್ಕುಂಬಗೆಯ ಭಾವದಿಂ ನಿಂದಿರ್ಪುದುಂ («ರಾಮಾಶೃ. ೪೯-೧೬). 
[ಸುರ್ಕು, * ಬಗ್ಗೆ] 

ಸುರ್ಕುಗಿವಿ (ನಾ). ಮಡಿಸಿಕೊಂಡಿರುವ ಕಿವಿ : ಸುರ್ಕುಗಿವಿ ಭೂಮಿಯೊಳಾಡಿಪ 
ಬಾಲಮೊಪ್ಪೆ ಘರ್ಜಿಸಿ ಮಿಗೆ ಪಾರಿ ಮೇಲ್ವರಿವ ಬಗ್ಗಮುನಿಕ್ಕಿದನುಗ್ರಲುಬ್ಬಕಂ 
(ಶಬಶಂ. ೩-೫೩). [ಸುರ್ಕು, + ಕಿವಿ) 

ಸುರ್ಕುಗೊಳಿಸು (ಕ್ರಿ). ಕುಗ್ಗುವಂತೆ ಮಾಡು; ಕುಗ್ಗಿಸು : ಓತು ಮಾಡುವ 
ಕಾಲವೇಳಾಭಾತಿಯಂ ತಪ್ಪಿಸಿದೊ ನಿತ್ಕಪುನೀತ ಶೀಲಬ್ರತಚರಿಯೆಯಂ ಸುರ್ಕು[ಪಾತಾಂ. 
ಸಿಕ್ಕು] ಗೊಳಿಸಿದೆಯೊ (ಬಸಪು. ೪೭-೧೨). (ಸುರ್ಕು 1 ಕೊಳ್‌, + - ಇಸು) 

ಸುರ್ಕುವೇಬಖ (ಕ್ರಿ). ಸುಕ್ಕಾಗು; ಮುದುಡು : ಏಳುತ್ತಂ ಮೆಲ್ಲನಲ್ಲಿಂ ಮಲಯ 
ಮರ್ದಿರೆ ಕಿಳ್ಳೊಟ್ಟೆಯೊಳ್‌ ಸುರ್ಕುವೆತ್ತಾ ಬಾಳ೦ ಮೇಣ್ಪಳ್ಳೆ (ರಾಜಶೇ. ೯-೨೯). 

[ಸುರ್ಕು * ಪೆಜು]) 

ಸುರ್ಕುಸಿರ್‌ (ನಾ). ಕುಗ್ಗಿದ ಉಸಿರು : ಕಲಶಕುಚಂ ಕದಕ್ಕದಿಸೆ ಸುರ್ಕುಸಿರಿಂ 
ನಡುಗಿತ್ತು ಚಿತ್ತಂ (ಪಂರಾಮು. ೧೧-೮೮). (ಸುರ್ಕು, 1 ಉಸಿರ್‌,) 

ಸುರ್ಕುಲ್‌ (ಕ್ರಿ). (ಕೂದಲಿನ) ಗುಂಗುರು ಇಲ್ಲವಾಗು : ಸುರ್ಕುಬ್‌ದುರುಳಿ 
ಗುರುಳ್‌ ನಸುಸುರ್ಕಿದ ಕುಚಚೂಚುಕಂ ಬೆಳರ್ತಧರಂ . . . ಏಂ ನೃಪನ 
ಮನಮನಳವಡಿಸಿದುದೋ (ಅದಿಪು ೧೧-೧೪೫). [ಸುರು *- ಉಚ) 

ಸುರ್ಚುರಿಕೆ (ನಾ). ಒಂದು ಬಗೆಯ ಬಳ್ಳಿ : ಕಡಸಿಗೆ ಕಾಗೆದೊಂಡೆ ಕಹಿದೊಂಡೆ 
. . « ಮಾರುಡ ಮದದಾನೆ ಸುರ್ಚುರಿಕೆ(ಪಾಠಾಂ. ಸುಬ್ಬುಗರೆ] ಕಬ್ಬಳಿ .. . ಅಡರ್ದುವು 
ಬಳ್ಳಿವಳ್ಳಿ ಬನದೊಳ್‌ (ಸೂಕ್ತಿಸು. ೩-೨೬). [ಆ ಸುರಸುರಿಕೆ] 

ಸುರ್ಟು "ಸುರುಟ್ಕು' ನೋ. ` 

ಸುರ್ಬಡರ್‌ "ಸುರ್ವಡರ್‌' ನೋ. 

ಸುರ್ಬು 'ಸುರ್ವ್ಮು' ನೋ. 

ಸುರ್ಬುಗೊಳ್‌ "ಸುರ್ವುಗೊಳ್‌' ನೋ. 

ಸುರ್ಬುರು 'ಸುಬ್ಬುರು' ನೋ. 

ಸುರ್ಬುರುಗೊಳ್‌ (ಕ್ರಿ). ದಟ್ಟವಾಗು; ಸೊಂಪಾಗು : ಧರೆ ಪೊಗೆಯಿಡುವೊಡೆ 
ಪುಲ್‌ ಸುರ್ಬುರುಗೊಂಡೆಳದಳಿಸಿ ಮೇಣ್‌ ತಳಿರ್ತೆಸೆದಿರೆ . * ಕೆಟಗೆರಡು 
ಪುರುಷದೊಳ್‌ ನೀರಕ್ಕುಂ (ಲೋಕೋಪ. ೫-೧೨). "ಸುರ್ವ್ಮ' ಪರಾ. 

[ಸುರ್ಬುರು ( ಆ ಸುಬ್ಬುರು) *- ಕೊಳ್‌) 

ಸುರ್ಬುರುಬಾಲ (ನಾ). (ದಟ್ಟವಾದ) ಕೂದಲುಳ್ಳ ಬಾಲ : ಸುರ್ಬುರು 
ಬಾಲಮಾಗೆ ಶುನಕಂ ಮಾಟ್ಕುಂ ಶುಭಪ್ರಾಪ್ತಿಯೆ೦ (ಲೋಕೋಪ. ೧೧-೧೦೧)- 
“ಸುಬ್ಬುರುವಾಲ', 'ಸುರ್ವ್ಮ' ಪರಾ. [ಸುರ್ಬುರು (೬ ಸುಬ್ಬುರು) *- ಬಾಲ್ಯ] 


ಅ 
pS 


೮೬೩೦ 


ಲಾ —————————— 


ಸುಲಕ್ಷಣ 


ಸುರ್ಬುವಣಜ್ಜೆ (ನಾ). ಒತ್ತೊತ್ತಾದ ಹೆಜ್ಜೆಯ ಗುರುತು : ಪಳಂಚ ಧೂಳಿವಿಡುತ್ತಿರ 
ಪೋಪ ಪೆರ್ಬುಲಿಗಳ ಸುರ್ಬುವಜ್ಜೆಗಳುಮಂ . . . ಕಂಡು (ಕುಸುಮಾ. ೧೪-೨೯ ವ). 
(ಸುರ್ಬ (< ಸುರ್ವು) + ಪಜ್ಜೆ) 
ಸುರ್ಮಾ "ಸುರಮ' ನೋ. 
5 | ಸುರ್ಮಾಡ (ನಾ). ಒಂದು ಬಗೆಯ ತಾಳೆಮರ (7?) : ಬರಗಾಲದ ಆಹಾರ 
: ಮೊಳಿಕೆಗಳು. - ೧ ಬಿದರಿನ ಮೊಳಿಕೆ, ೨ ಸುರ್ಮಾಡವೆಂಬ ತಾಳೇಮರದ 
ಮೊಳಿಕೆ (ಕಭಾಗೆ. ೧೧ ಪರಂ). [?) 

ಸುರ್ಮಾಪದ (ನಾ). ಒಂದು ಬಗೆಯ ಹಾಡು 
ಬೋಯಿಗಳು ಹೊತ್ತುಕೊಂಡು . . . ವಾಡಿಕೆಯಾಗಿ ಹೇಳುವ ಬೆಸ್ತರ ಸುರ್ಮಾಪದವನ್ನು 
ಹೇಳಿಕೊಂಡು (ಸುಮಚ. ೩೬). [ಸುರ್ಮಾ? * ಪದ್ಮ) 

ಸುರ್ರು "ಸುಮ್‌' ನೋ. 

ಸುರ್ವಡರ್‌, ಸುರ್ಬಡರ್‌ (ಕ್ರಿ). ಒತ್ತಾಗು ; ನಿಬಿಡವಾಗು : ತದಕಿನ 

.- ಮರಂಗಳ ಕೊಂಬುಗಳಂಬರಂಬರಂ ಪುದಿದು ಪೊದಟ್ಲು ಸುರ್ವ(ಪಾಠಾಂ. 
ಡರೆ (ಲೀಲಾವ. ೬-೨೨; ಸೂಕ್ತಿಸು. ೩-೨೫ ನೋ); ಕುವಲಯನೇತ್ರೆ ಸುರ್ವಡರ್ದ 
ಸುಕೋಮಳದೇಹದೀಷ್ತಿಸಂಭವೆ ವಎಲಸತ್ತಯೋಧರಿಯೆನಿಪ್ಸುದಟ್‌ಂ (ದಶಕು. ೧೨-೧೬೬). 
ಸುರ್ಬಡರ್‌ ಕಿಜುಪುವ ಕಿವಿ ಕಡುವೊಗರಂ ಪೆಜುವ ಮೊಗಂ ಸುರ್ಬಡರ್ದ 

| ವಾಳಾಗ್ರಂ ಮುಂದುಜುವಾಯ್ಡು ತವಕಮೊಪ್ಪುವ ಕುಟುಪಿನ ಕುದುರೆಗಳನಾರ್ದು 
ಬಿಟ್ಟರ್‌ ಸುಭಟರ್‌ (ದಶಕು. ೨-೧೮). [ಸುರ್ವ 4 ಅಡರ್‌; 

| ಸುರ್ವಾಲ್‌ "ಸುರವಾದಿ' ನೋ. 

20 ಸುರ್ವು, (ಕ್ರಿ). ಸೊಕ್ಕು; ಅಹಂಕಾರಪಡು : ಉರ್ವಿದನೆ ಕೊರ್ವಿದನೆ ಜಗದೊಳು 
ಜರ್ವಿದನೆ ಸುರ್ವಿದನೆ ಚರ್ವಿತಚರ್ವಣವನೊರ್ವರೊಳು ಗರ್ವಿಸಿದನೆ ನಿಗರ್ವಿತನು 
(ಸಾನಂಚ. ಆ-೮ ವ); ನಿಚ್ಚಗಾಳೆಗದೊಳುಬ್ಬೆಗಂಬಟ್ಟು ಸುರ್ವಿಯಲ್‌ವ ಪರಿಜನಂಗಳೆಂ 
(ಪುಪ್ಪಪು. ೭-೭೬ ವ). [?] 

ಸುರ್ವು (ಕ್ರಿ). (ಹುಲ್ಲು, ಸಸ್ಮ ಮುಂತಾದುವು) ಸೊಂಪಾಗಿ ಬೆಳೆ ; ಒತ್ತಾಗಿ 
ಬೆಳೆ : ಮಾವುಗಳೆವ ರಸಾಸಾರದಿಂ ಕರ್ವುಗಳ್‌ ಸುರ್ವದು ಸೊಂಕಿಂದೊಕ್ಕ ಸಾಟ್‌ಂ 
ಬಳೆದು (ಎಕ. 1/1 ಶಿಕಾರಿ. ೨೩೬೬-೭೩; 1174). (7) 

ಸುರ್ಮ್ವ್ಮ,, ಸುರ್ಬು (ನಾ). ೧. ದಟ್ಟಣೆ; ನಿಬಿಡತೆ: ಕಣ್ಣೆಸೆವೆಲೆ 
ವಳ್ಳಿಯಾಗರದಗುರ್ವು ತಮಾಳದ ಸುರ್ವು(ವಾಳಾಂ. ರ್ಪು)] ಸುತ್ತಲು೦ (ಸುಕುವೂ. ೯-೪೪); 
ದಿವಕ್ಕಡರಲೇಣಿಯಂ ಸಮೆಯಲುಂ ವಲಂ ಬಾಟ್‌ೆಯೆಂಬವೊಲ್‌ ಬೆಳೆದುನಿಂದ 
ಪರ್ವಿದಿರ ಸುರ್ವಗುರ್ವೆಲ್ಲಿಯುಲ (ಕಾವ್ಮಾವ. ೧೯೩); ಬೆಳೆದು ಪೊಂಬಸುರ್ವೆತ್ತ 

. ಪತ್ರಂಗಳ ಸುರ್ವಿನಗುರ್ವನೊಳಕೊಂಡು (ಮಹಾನೇ. ೧೪-೧೨ ವ). ಸುರ್ಬು : ೧. 
ನಡುವೊಲಕ್ಕೆ ತೊಡವೆನಿಸಿ ಪರ್ಬಿಕೊಂಡಲುಗುವ ಸು!ಪಾತಾಂ.ಪೆ]ರ್ಬು ಪುರ್ಬಿಕ್ಕು 
ವಂತಿರ್ದ ಪರ್ಬಟ್ಟೆಯ ಪುರ್ಬಿನೊಳ್‌ (ಲೀಲಾವ. ೫-೫೪ ವ). ೨. ಒತ್ತು ; ರಾಶಿ: 
ತನ್ನನುಚಿತಾವೇಗಕ್ಕಂ ಯಧಾಯಧೋದ್ವೇಗಕ್ಕಂ ಮನದೊಳೆ ನಕ್ಕು ಕರುಳ ಸುರ್ಬಿಂ 
ಪುರ್ಬಿಂಗಿಟಿವ ಬೆಮರ ಬರಿವೊನಲಂ (ಲೀಲಾವ. ೬-೧೭ ವ). [೮ ಸುರ್ವು,) 

ಸುರ್ಮಗೆಡು (ಕ್ರಿ). ದಟ್ಟಣೆ ಅಳಿ,- ಹಾಳಾಗು : ಒಂದೂಂದಡ 
ಯೊಳುಡಿದು ಪಲ್ಲಟಂಬಿರ್ದು ಸುರ್ವುಗೆಟ್ಟ ಪುಲ್ಲಳಿಂ ಪರ್ವಿದ ಮೆಯ್ಯ ತೀನ್ಗೆ ಪೆರ್ವುಲಿ 
ಗಳ್‌ ಪೊರಳ್ಹು (ಚಂದ್ರಪು. ೫-೬೫ ವ). [ಸುರ್ವು + ಕೆಡು 

ಸುರ್ಮಗೊಳ್‌, ಸುರ್ಬುಗೊಳ್‌ (ಕ್ರಿ). ಒತ್ತಾಗು; ನಿಬಿಡವಾಗು: ಪರ್ವ 
ಕೊರ್ವಿ ಸುರ್ವುಗೊಂಡ ಮಾಧವಿಯ ಪೊದಲು (ಪಂಚತಂ. ೨೬೧-೬); ಸುರ್ವಗೊಂಡಿರ್ದ 
ಪೆರ್ಮೆಳೆ (ಜೀವಸಂ. ೧೨೦-೧೦). ಸುರ್ಬುಗೊಳ್‌ : ತರತರಂಗೊಂಡು ತುಮುಗಿ ಕವಲ್ನ 
ಕಿಜುಗೊಂಬುಗಳ ಪರ್ಬಿಂ ಸುರ್ಬುಗೊಂಡು (ಲೀಲಾವ. ೫-೫೯ ವ); ತಳ್ಳಂಕಗೊಳ್ವ 
ಸಮಯದೊಳ್ಳುತ್ತತುದಿವರೆಗಂ ಸುರ್ಬುಗೊಂಡು ಪರ್ಬಿದ ಕರ್ಬಳ್ಳಿಯ ಪೆರ್ಬಳ್ಳಿ 
«ರಾಜಶೇ. ೫-೫೫ ವ). [ಸುರ್ಬು + ಕೊಳ್‌] 

| ಪುಲಕ್ಷಣ (ನಾ). ೧. ಒಳ್ಳೆಯ ಗುರುತು; ಶುಭಲಕ್ಷಣ : ವರ್ಣ 

ತೋಭಿತದಲಂಕಾರದ ಸುಲಕ್ಷಣದ . . . ವಾಜಿಯಂ ಕಂಡು (ಜೈಮಿಭಾ. ೪-೮). 


: ಇವನ ಮೇನವನ್ನು 


10 


15 


ತ 
pS 


26 


ಸುಲಗ್ನ ೮೬೩೧ 


೨. ಸೊಗಸಾದುದು; ಚೆನ್ನಾದುದು: ಸುಲಕ್ಷಣವಾದ ತರಕಾರಿಗಳನ್ನೂ 
ಧಂಡಿಯಾಗಿ ಕೊಂಡೆವು (ಬಾಳಹೊ. ೬೦). ([ಸಂ.] 

ಸುಲಗ್ನ (ನಾ). ಒಳ್ಳೆಯ ಕಾಲ; ಸುಮುಹೂರ್ತ: 'ಸುಲಗ್ಗಾಸ್ಸಾವಧಾನ , 
ಸುಮುಹೂರ್ತಾಸ್ಸಾವಧಾನ' ಎಂದು ಪುರೋಹಿತರೂ ಬ್ರಾಹ್ಮಣರೂ ಶಾಂತಿವಾಚನ 
ಮಾಡುತ್ತಿರಲು (ಶಾಂತಲಾ. ೧೦೮). 1೫0.] 

ಸುಲತಾನ "ಸುಲ್ತಾನ್‌' ನೋ. 

ಸುಲತಾನಿ "ಸುಲ್ತಾನೀ' ನೋ. 

ಸುಲತಾನಿವರಹ (ನಾ). ಒಂದು ನಾಣ್ಮ : (9. 

(ಸುಲತಾನಿ (ಎ ಸುಲ್ತಾನೀ) 4 ವರಹ) 

ಸುಲತಾನಿಹಣ (ನಾ). ಎ ಸುಲತಾನಿವರಹ : (9. 
[ಸುಲತಾನಿ (ಆ ಸುಲ್ತಾನೀ) * ಹಣ (ಆ ಪಣವು)) 
ಸುಲತಾನಿಹರದಾರಿ (ನಾ). ಭೂಮಿಯ ಒಂದು ನಿರ್ದಿಷ್ಟವಾದ ಅಳತೆ : (6). 
[ಸುಲತಾನಿ (ಎ ಸುಲ್ತಾನೀ) 4 ಹರದಾರಿ] 
ಸುಲದಿ (ನಾ). (7): ಕರ್ನಾಟಕಾ ಬಂಗಾಳ ಕೈರಳ ಉಸ್ಮೀರ ಸಚಿರತಾರಾದಾ 
ಐವತ್ತಾರ್ರು ದೇಶಾಧೀಶ್ವರರಾದ ಅನ್ನಿಜ ಸುಲದಿ ಕಂಬುಕಂಟಿ ಕುಲಿಶಾವನಶಿತ್ರಾ 
ನಂದಿಕೋಲು (ಎಕ. ೩೪1 ಗುಬ್ಬಿ. ೭೪-೨೦; 1672). (7) 

ಸುಲಭ (ಗು). ೧. ಸರಾಗವಾದ; ಕಷ್ಟವಲ್ಲದ. (ನಾ). ೨. ಸಲೀಸು; 
ಕಷ್ಟವಲ್ಲದುದು: ಹಾವಿನ ಕೊಡನು ದೋಷಿಗೆ ಸುಲಭವೇ (ಕುವ್ಮಾದ್ರೋ. ೩-೨೮); 
ಎಲೆ ಕೆಂಚವೀರಾಖ ಕೇಳೀ ಮತಂ ನಮ್ಮ ಸುಲಭವಹ ವೀರಶೈವಾಚರಣೆಯಲ್ಲವೆೆ 
(ವೀಶೈಪು. ೫-೩-೧೨); ಸುಲಭವಲ್ಲದ ಸ್ಥಾನವನ್ನು ಹೊಂದಿ ಜಾರಿದುದರಿಂದ ಈ 
ಉಂಗುರವು ದುಃಖಪಡಿಸತಕ್ಕುದಾಗಿದೆ (ಶಾಕುಂತ. ೮೬-೧೦). ೩ . ಅಲ್ಪತೃಪ್ತನಾದವನು : 
ಸುಲಭನಲ್ಲದ ಶಿಷ್ಕನ . . . ವಿಚಾರಿಸಿ ಮಾಡದುಪದೇಶ ಅಂಧಕನ. ಕಯ್ಕ ಅಂಧಕ 
ಹಿಡಿದಂತೆ (ದೇದಾವ. ೧೨-೧೯). ೪. ಕಷ್ಟವಿಲ್ಲದೆ ದೊರಕುವವನು : ಸುಲಭನು 
ನೀನೆಂದು ನಿನ್ನ ಬಳಿಗೆ ಬಳಲಿ ಬಂದೆನೊ ದೊರೆಯೆ ಸುಲಭ ನೀನಾದರೆ ಒಲಿದು 
ಸಲಹಬೇಕೊ (ಪುರಂದ. ೨-೧೯೯-೨). ೫. [ಛಂದ] ಅಕ್ಷರಛಂದಸ್ಸಿನಲ್ಲಿ ಪ್ರಸಿದ್ಧವಾದ 
ಇಪ್ಪತ್ತಾರು ಛಂದಸ್ಸುಗಳಲ್ಲಿ, ಪಾದದಲ್ಲಿ ಏಳು ಆಕ್ಷರಗಳುಳ್ಳ "ಉಷ್ಟಿಕ್‌' 
ಛಂದಸ್ಸಿನ ಒಂದು ವೃತ್ತ : ನನಭವಯುತದಿಂ ವನರುಹವದನೇ ನಿನಗಜ್‌ಪುವೆ ನಾಂ 
ಜನನುತ ಸುಲಭಂ (ಛಂದೋಂಬು. ೨-೮೯). ([೫೦.] 

ಸುಲಭಕೋಪ (ನಾ). ಸ್ವಲ್ಪಕಾರಣಕ್ಕಾಗಿ ಕೋಪಗೊಳ್ಳುವವನು : ಈತನು 
ಸುಲಭಕೋಪನಾದ ದೂರ್ವಾಸನು! (ಶಾಕುಂತ. ೪೬-೧೨). ಸಂ.) 

ಸುಲಭಕೋಪಿ (ನಾ). ಸ್ವಲ್ಪಕಾರಣಕ್ಕಾಗಿ ಕೋಪಗೊಳ್ಳುವ ವ್ಯಕ್ತಿ : ಸುಲಭ 
ಕೋಪಿಗಳು ಉದ್ರೇಕಸ್ವಭಾವದವರು (ಪುನರು. ೫-೦). (೫೦. ಸುಲಭಕೋಪಿನ್‌] 

ಸುಲಭಗ್ರಾಹೃ (ನಾ). ಕಷ್ಟವಿಲ್ಲದ ತಿಳೆಯುವಂತಹುದು: ಮಕ್ಕಳಿಗೆ 
ಸುಲಭಗ್ರಾಹ್ಮವಾಗಿ ಕವಿತೆಯು ಅವರ ಚಿತ್ತಕ್ಕೆ ಸಂತೋಷಕರವಾಗುವುದೆಂದು ನಾನು 
ತಿಳಿಯುತ್ತೇನೆ (ಕಎಪು. ಪೀಠಿಕೆ. [ಸಂ.) 

ಸುಲಭತೆ (ನಾ). ಕಷ್ಟವಿಲ್ಲದಿರುವುದು; ಹಗುರವಾಗಿರುವುದು: ಲಲನೆಯರ 
ಹೃದಯದವೊಲೀಕ್ಷಿಸೆ ನೆಲೆಯನೀಯದ ಕೃತಕಸಣಸಿಯ ಸುಲಭತೆಗೆ ಸಹದೇವನಣ್ಣನು 
ಸೋತು: ನಡೆತಂದ (ಕುವ್ಕಾಅ. ೨೩-೧೬) ಕಲಿತಚ್‌ವರಾ ಮುನಿಯ ಶಿಕ್ಷೆಯ ಸುಲಭತೆ 
ಯಲಪಖಿಳಾಸ್ತ್ರಶಸ್ತದ ವಿಲಸದಭಿರ೦ಜನೆಯ (ತೊರರಾ. ೧-೧೨-೨). 1ಸ0. ಸುಲಭತಾ। 

ಸುಲಭವಲೆ (ನಾ). ಒಂದು ಬಗೆಯ ಬಲೆ : ಸುಲಭದಲೆ ನೀರುವಲೆ ಶಶಕವಲೆ 
(ರುಕ್ಮಾಂಗ, ೧೦-೧೯), (ಸುಲಭ + ಬಲೆ | 

ಸುಲಭಸಾಧ್ಯ (ನಾ). ಕಪ್ಪವಿಲ್ಲದೆ ಪಡಯಬಹುದಾದುದು : ಈ ಪ್ರಶ್ನೆಗಳಿಗೆ 
ಉತ್ತರ ಸುಲಭಸಾಧ್ಯವಾಗಿ ದೊರೆಯುವುದೂ ಇಲ್ಲ (ಪ್ರಾ೭೩ ೨೧). ಸಂ.) 

ಸುಲಭೆ (ನಾ). ಕಷ್ಟವಿಲ್ಲದ ದೊರಕುವವಳು : ಸುಲಭೆ ನಾ ನಿನಗಲ್ಲ ನಿನ್ನನು 
ಕೆಲರು ನಗುವರು ಪರದ ಸದ್ಗತಿ ತೊಲಗುವುದು ಬೇಡಕಟಯೆಂದಳು(ಕುವ್ಮಾಎ. ೨-೧೮). 

[ಸಂ. ಸುಲಭಾ) 


ಳ್‌ 


15 


451 


ಸುಲಿ 


ಸುಲಭೋಪಾಯ (ನಾ). ಕಷ್ಟವಿಲ್ಲದ ಉಪಾಯ : ಇದನ್ನು ಪತ್ತೆಹಚ್ಚಲು 


ಸುಲಭೋಪಾಯವೊಂದು ಇದೆ (ದ್ರಾಎಎ ೨೬೯). ಸಂ.) 


ಸುಲಲಿತ (ಗು). ೧. ಸುಂದರವಾದ; ಮನೋಹರವಾದ : ಸುಲಲಿತವಲ್ಲನದಿಂ 


ಕಮಳಲೋಚನಂ ಸುಲೌ್‌ದು ರಂಗದೊಳ್‌ (ಜಗವ. ೬-೭೦); ಸುಲಲಿತ ಶೃಂಗಾರಾಮೃತ 
ಸಲಿಲಾಕರವೇಲೆ ಮದನವಿಜಯ ಮಹಾಮಂಗಲ . . . ಸುವರ್ಣಮಾಲೆಯೆಂಬಳ್‌ 
(ಚಂದ್ರಪು ೨-೧೩). ೨. ಹೆಚ್ಚು ಸಂತೋಷದ; ಅತಿ ಆನಂದದ. (ನಾ). 
೩. ಚೆಲುವು. ೪. [ಛಂದ] ಅಕ್ಷರಛಂದಸ್ಸಿನಲ್ಲಿ ಪ್ರಸಿದ್ಧವಾದ ಇಪ್ಪತ್ತಾರು 
ಛಂದಸ್ಸುಗಳಲ್ಲಿ, ಪಾದದಲ್ಲಿ ಆರು ಅಕ್ಬರಗಳುಳ್ಳ "ಗಾಯತ್ರಿ' ಛಂದಸ್ಸಿನ 
ಒಂದು ವೃತ್ತ : ಕುಲಿಶ ಭೂಯುಗ್ಮಂ ನೆಲಸಿದಂದಕ್ಕುಂ ಜಲಜಪತ್ರಾಕ್ಷೀ ಸುಲಲಿತಂ 
ವೃತ್ತಂ (ಛಂದೋಂಬು. ೨-೮೧). ([ಸಂ.) 


ಸುಲಲಿತಗುಣ (ನಾ). [ಕಾವ್ಮಮಾ] ಮಹಾಕಾವ್ಕದ ಲಕ್ಷಣಗಳಲ್ಲಿ ಒಂದು ; 


ಸುಕುಮಾರಗುಣ : ವಿಲಸಿತ ಸದಳಂಕಾರಾದಿ ಸಂಸಾಧಿತಾರ್ಥಂ . . . ಸುಲ 
[ಪಾತಾಂ. ಳ]ಲಿತಗುಣ ನಾನಾವೃತ್ತ ಜಾತಿಪ್ರವೃತ್ತಾಸ್ಪಲಿತ ರಸವಿಶೇಷೋಪಾಶ್ರಯ 
ಶ್ರೀನಿವೇಶಂ (ಕಎರಾ. ೩-೨೧೪). [ಸಂ.) 


ಸುಲಲಿತವಿದೆ (ನಾ). ಒಳ್ಳೆಯ ವಿದೆ; ಉತ್ತಮವಾದ ವಿದೆ : ಎಲ್ಲಿ ಸುಲಲಿತ 


ವಿದೆ ಬಹುಗುಣವೆಲ್ಲಿ ಗಣಿಕಾನಿಕರ ಮುಣಿಗಣವೆಲ್ಲಿ ಗಜ ಜಾತ್ಮಶೃವೆಲ್ಲಿ 
೬ *.* ಅಲ್ಲಿ ತನ್ನಾಧೀನಮಾಡಲು ಬಲ್ಲವನೆ ನೃಪನು (ಕುವ್ಮಾಉ. ೩-೭೪). 
(ಸಂ. ಸುಲಲಿತವಿದ್ಕಾ] 


ಸುಲಲಿತೆ (ನಾ). ೧. ಚೆಲುವೆ; ಸುಂದರಿ: ತೋಳಬಂದಿಯ ಬಾಲಕಿಗೆ 


ಪುಲಿಯುಗುರ ಸುಲಲಿತೆಗೆ ನೇವಳದ ನಾಯಕಿಗೆ ರನ್ನದಾಳಿಯ ರಾಜಹಂಸೆಗೆ 
(ಗಂಕ. ೩-೯೧ ವ). ೨. [ಸಂಗೀತ] ಒಂದು ರಾಗದ ಹೆಸರು : ಜಾಣೆ ವೀಣೆಯಂ 
ಶ್ರುತಿಗೈದು . . . ಸುಲಲಿತೆ ವರಾಳಿ ಕುಂತಳೆ ವಿಲಸತ್ಕಲ್ಮಾಣಿ ಶಂಕರಾಭರಣ 
ಸಮುಜ್ವಲವೇಣಿ ರಾಗರಂಜಿತೆ ಚಲಿಸದೆ ಪೊಸದೇಸಿ ಸೋಮಮುಖಿ ಬಾಜಿಸಿದಳ್‌ 
(ರಾಜಶೇ ೧೧-೮೮). (ಸಂ. ಸುಲಲಿತಾ] 


ಸುಲಾಕಿ "ಸುಲಾಕು' ನೋ. 
ಸುಲಾಕು, ಸುಲಾಕಿ (ನಾ). ಕುರುಹು; ಸೂಚನೆ : ಕಾರು ಆವನ್ನೇ ಆದ್ರೆ ನಾನು 


ಸುಲಾಕು ಕೊಡ್ತೀನಿ (ಭೀಮಕಾ. ೨೨೧). ಸುಲಾಕಿ : ಕಳ್ಳನ ಸುಲಾಕಿ ತಿಳಿಯಲಿಲ್ಲ (ರೂಢಿ). 
[ಇ- ಮರಾ. ಸುರಾಖ್‌] 


ಸುಲಾಲಿತ (ನಾ). ಅಂದ; ಸೊಗಸು: ಜವನಿಕೆಯಂ ಪಿಡಿದು ಸಮ್ಮೇಳನ 


ದೊಳೆಯ್ತಂದು ನಿಂದು ಸುಲಾಲಿತಂ ಮಿಗೆ ನಟಿಸಿ ಪುಷ್ಪಾಂಜಲಿಯನಿತ್ತೆಸೆದು 
(ಬಸಪು. ೧೨-೪೪). [ಸಂ.] 


ಸುಲಾವಣೆ "ಸುನಾವಣೆ' ನೋ. 
ಸುಲ್ಮಿ (ಕ್ರಿ). ೧. (ಸಿಪ್ಪೆ, ತೊಗಟೆ , ಪೊರೆ, ಚರ್ಮ ಮೊದಲಾದುವುಗಳನ್ನು) 


ತೆಗೆ; ಎಡೆ; ಕಳಚು : '"ಸುಲಿ - ಆವರಣಾಪನೋದನೇ'' (ಶಮಧಾ. ನ); 
ಭೀಮನನಿಬರ ಸದೆವ ತಾ ಸೊಪ್ಪಾಗಿ ಶತಕರ ತಿದಿಯ ಸುಲಿವನು (ಸಂಭಧಪ. ೧೭-೮); 
ಸುಲಿದ ಬಾಳೆಯ ಹಣ್ಣಿನಂದದಿ ಲಲಿತವಹ ಕನ್ನಡದ ನುಡಿ (ಅಮೃತ. ೧-೫). ೨. (ಪೊರೆ, 
ಚರ್ಮ ಮೊದಲಾದುವು ತಾನಾಗಿ) ಕಳಚಿಕೊಳ್ಳು ; ಉಚ್ಚು : ದಂಡಕ ರಿಸಿಯರ 
ಮೆಯ್ಕ ತೊಗಲ್‌ ಪಾವಿನೆ ಪೆರೆ ಸುಲಿವಂತೆ ಸುಲಿದು ಪೋಗಿ (ವಡ್ಡಾರಾ. ೧೭೨-೨); 
ಘರ್ಮವ್ಕಾಜದಿನೋಸರಿಸಿದ ಪೆರೆ ಸುಲಿದ ಪಾವಿನಂತಾಕೃತಿಯಂ (ಶಾಂತಿಪು. ೪-೩೯). 
೩. ಬಿರಿ; ಒಡೆ : ತಲೆಗಳ್‌ ಪಟ್‌ಯೆ ಬರಿಗಳ್‌ ಮುಜ್‌ಯೆ ತೊಡೆಗಳುಡಿಯೆ ಪುಣ್ಗಳ್‌ 
ಸುಲಿಯೆ (ಪಂಪಭಾ. ೧೧-೫೭ ವ). ೪. ಬಟ್ಟೆ ಮೊದಲಾದುವುಗಳನ್ನು ಬಿಚ್ಚು ತ್‌್‌ 
ತೆಗೆ: ಅಬ್ಬರವ ಕೇಳಿ ತಳವಾಜ ಉಟ್ಟ ಸೀರೆಯ ಸುಲಿದ (ಬಸವ. ೧೧೧); 
ಚಾರುಹತ್ತನುಟ್ಟ ವಸ್ತ್ರಮಂ ತೊಟ್ಟ ತೊಡಿಗೆಯಂ ಸುಲಿದುಕೊಂಡು (ಪಣ್ಮಾಸ್ರ. 
೪-೨೦ ವ); ದುರ್ಯೋಧನನು . . . ಸಭೆಯಲಿ ಸೀರೆಯನು ಸುಲಿಯಲ್ಕೆ 
(ಕುವ್ಮಾಸ. ೧೪-೧೩೨). ೫. (ಚರ್ಮವು) ಕಿತ್ತುಹೋಗು ;ತರಚು ;ಗಾಯವಾಗು: 
ಅಂತು ಬಿಲ್ಲು ಸುಲಿದ ಮೊಬಕಾಲ್ಲಳುಂ ಕಟಲ್ಲ ಪಲ್ಲಳುಂ (ಪಂಪಧಾ. ೨-೩೧ ವ); 


ಸುಲ್ಮಿ 


ಮುಂಗೈ ಸುಲಿವನ್ನಂ ಕಾಮನೆಚ್ಚಂ (ಅರ್ಧನೇ. ೪-೧೪೫). ೬. (ಹಲ್ಲು ಮೊದಲಾದು 
ವನ್ನು) ತಿಕ್ಕು; ಉಜ್ಜು; ತೊಳೆ: ತಮ್ಮ ಕೆಯ್ದುಗಳನರ್ಚಿಸಿ ದರ್ಭಶಯನಂ 
ಮಾಡಿ ಪಲ್ಲಂ ಸುಲಿದು ಶಸ್ತ್ರಸಂಗ್ರಹರಾಗಿ (ಪಂಪಲಾ. ೧೦-೪೪ ವ); ಪಲ್ಲಂ 
ಸುಲಿವೊಡಂ ಕಿವಿ ತೀಂಬೊಡೆ ತುಲೌ್‌ಸುವೊಡಂ ಪುಲ್ಲಿಂದೆನಿತುಂ ಪ್ರಯೋಜನಮುಂಟು 
(ಪಂಚತಂ. ೩೪-೧೪); ಪಲ್ಲಂ ಸುಲಿಯದೆ ಮಾಯದೆ ಮಿಳ್ಯದೆ ಕುಲದಿಂ ಕೆಟ್ಟವರನಣ್ಣ 
ನೀಂ ಮನ್ನಿಪುದೇ (ಧರ್ಮಾಮ್ಯ ೧-೧೧೩). ೭. ಕಿತ್ತುಕೊಳ್ಳು; ವಸೂಲಿ ಮಾಡು: 
ಗಾಳಿಸು ಗೆಲ್ವನಂ ಹರಹು ಹೂಜೆಗನಂ ಸುಲಿ ಸುತ್ತುಗಾಅನಂ ತಾಳಿಸು ತೇವನಂ 
(ಲೀಲಾವ. ೨-೧೦೭); ಸುಲಿವನ್ನರಾರ್‌ ಅವನಿಂದೆ ಆ ರಾಜದಂಡಮನ್‌ (ಬದ್ಗಪ್ರ 
೪೦-೮೩೫). ೮. ಬೇರೆಯವರ ಹಣ, ಆಭರಣ ಮುಂತಾದುವನ್ನು 
ಬಲಾತ್ಕಾರವಾಗಿ ದೋಚು ; ದರೋಡೆ ಮಾಡು : ನೆಟ್‌ ಸುಲಿವ ಖಳರ ಕಳಕಳದ 
ಕೋಳಾಹಳ (ಸಿದ್ಧರಾ. ೮-೨೯); ಜನಪ ಪಸಾಯಿತವ ದೂತಾಳಿಗಿತ್ತನು ಸುಲಿದರವದಿರು 
ರಾಯನೋಲಗವ (ಕುವ್ಮಾಎ ೯-೯); ಕಾಲ್ಪಟ್ಟೆಯೊಳ್‌ ಸುಲಿದು ಪಾಂಥರ್ಕಳಂ (ದಿವೃಚ. 
೯-೪೦). ೯. ಉಂಟಾಗು; ಕಾಣಿಸಿಕೊಳ್ಳು : ಸುಲಿಯೆ ಬೆಮರೊರೆಯೆ ನಡು 
ಕೊರಲುಲಿಯೆ . . . ನೆರೆದರ್‌ ನಲ್ಲರ್‌ (ಸೂಕ್ತಿಸು. ೧೪-೫೨). 
(ದೇ. ॥ ತಮಿ. ಚೊಳಿ; ತುಳು. ಸುಲಿ, ತೊಲಿ] 

ಸುಲ್ಕಿ (ನಾ). ೧. ಬಿಚ್ಚುವಿಕೆ: "ಸುಲಿವಡೆ' ಪರಾ. ೨. ಸುಲಿಗೆ : "ಸುಲಿಪಡು' 
ಪರಾ. (ಆ ಸುಲಿ) 

ಸುಲ್ಮಿ (ನಾ). ಹಸು; ಗೋವು: ""ಸೆಳೆವುದಖೊಳ್‌ ದನದೊಳು ಸುಲಿ'' 

(1) 

ಸುಲಿಕೆ (ನಾ). ಸುಲಿದ ಭಾಗ; ನಾರು, ಸಿಪ್ಪೆ ಮುಂತಾದುವು: ನೆಯ್ದಿಲ 
ಸಣ್ಣಕಾವಿನೊಳಂ ಬಿಸತಂತುವಿನೊಳಂ ಕರ್ಬಾಳದ ಬಳ್ಳಿಯೊಳಂ ತೆಂಗಿನ ತಿರುಳಿಲೆಯ 
ಸುಲಿಕೆಯೊಳಂ . . . ಬೇಹೆವೇಣ್‌ ಸುತ್ತಿ (ಮಲ್ಲಿಪು. ೫-೪೯). ಸುಲಿ + - ಕೆ] 

ಸುಲಿಗಬ್ಬು (ನಾ). ಸಿಪ್ಪೆತೆಗೆದ ಕಬ್ಬು : ನಾ ಪಂಚಕಂಧರನು ಲಂಕೇಶ ದಶವಳ್ವನಾ 
ಪುತ್ರ ವಂಶಜ ಮಹಾವೀರ ಸುಲಿಗಬ್ಬಿನೋಪಮರು ನೀವು (ಜಿನಮು. ೩೪-೩೩). 

(ಸುಲಿ # ಕಬ್ಬು (ಆ ಕರ್ವ,)) 

ಸುಲಿಗೆ (ನಾ). ಬೇರೆಯವರಿಂದ ಹಣ, ವಸ್ತು ಮುಂತಾದುವನ್ನು 
ಬಲಾತ್ಕಾರವಾಗಿ ಕಿತ್ತುಕೊಳ್ಳುವುದು ,-- ದೋಚುವಿಕೆ: ""ಸುಲಿಗೆಯಲ್ಲಿ 
ಯಾಕರುಸನ ನಖಕ್ತತಗಳೊಳು ಜಿಹ್ವೆಯಿಂ ರಸವ ಬಿಡುವಲ್ಲಿಯುಗಿಯೆನಿಕ್ಕುಂ'' 
(ಶಬ್ಬಮಂ. ೮೨); ಬ್ರಿಟಿಷರ ಆಡಳಿತದಲ್ಲಿ ಹಿಂದಿನ ಮುಸಲ್ಮಾನರ ಕಾಲದಂತೆ ಕೊಲೆ 
ಸುಲಿಗೆಗಳಿಲ್ಲದೆ ದೇಶವು ಶಾಂತಿ ಸೌಖ್ಯಗಳ ತೌರೂರಾಗಿದೆ (ಯಕ್ತಪ್ರ ೩೯); ಕೊಲೆ 
ಸುಲಿಗೆ ಮೊದಲಾದ ಅನಾಚಾರ ಸ್ವೈರಾಚಾರಗಳಿಗೆ ಒಮ್ಮೆ ಆರಂಭವಾಯಿತೆಂದರೆ 

ತಡೆದು ಹಿಡಿಯುವುದು ಅಸಾಧ್ಯವಾಗುತ್ತದೆ (ಯಕ್ಷಪ್ರ. ೧೦೯). 

(ಸುಲಿ, *- - ಗೈ) 

ಸುಲಿಗೆಗಾರ (ನಾ). ಬೇರೆಯವರಿಂದ ಹಣ, ವಸ್ತು ಮುಂತಾದುವನ್ನು 
ಬಲಾತ್ಕಾರವಾಗಿ ಕಿತ್ತುಕೊಳ್ಳುವವನು ; ದರೋಡೆಕೋರ : ಅವರ ಪ್ರಜೆಯಾದ 
ಕೇತಯನೆಂಬವನು ಹೆಸರುಗೊಂಡ ಸುಲಿಗೆಗಾರನೆಂಬುದು ಎಲ್ಲರಿಗೂ ಗೊತ್ತಿದೆ 

(ಸುಲಿಗೆ 4 - ಗಾರ (ಆ - ಕಾಅ)) 

ಸುಲಿಗೆಗಾರಿಕೆ (ನಾ). ಎ ಸುಲಿಗೆ: ತಮ್ಮ ಪೂರ್ವಜರ ಸುಲಿಗೆಗಾರಿಕೆಯ ವೃತ್ತಿ 
ಬಾಬೂರಾಯರಲ್ಲೂ ಉಳಿದುಕೊಂಡಿದ್ದಿತು (ರತ್ನಗೋ. ೧೦). ([ಸುಲಿಗೆಗಾರ 4 - ಇಕೆ) 

ಸುಲಿಗೆವಡೆ (ಕ್ರಿ). ಸುಲಿಗೆಗೆ ಒಳಗಾಗು: ಧನಪತಿ ಸುಲಿಗೆವಡೆದಂತೆ . . . 
ಹಲವ ಹಂಬಲಿಸುತ್ತ ಹೆಂಪಳಿದಿರ್ದನಸುರೇಂದ್ರ (ತೂರರಾ. ೬-೨೬-೭); ಖಳನೊಡಲ 
ಕರಚರಣಹತಿಯಲಿ ಸುಲಿಗೆವಡೆದುದು ವಿಪಿನ (ನಿಭಾಗ. ೧೦-೧೫-೩೩). 

(ಸುಲಿಗೆ * ಪಡೆ! 

ಸುಲಿಗೆವೆಜು (ಕ್ರಿ). ನ. ಸುಲಿಗೆವಡೆ: ಜಯಂಧರನೋಲಗದೊಳಿರ್ದಾಸ್ವಾನ 
ಮಂಟಪಕ್ಕೆ ಸುಲಿಗೆ [ಪಾಠಕಾಂ. ಸುಲಿ!ವೆತ್ತಂತೆ ಬಂದಿರ್ದ ಪ್ರಧಾನವರ್ಗಮಂ ನೋಡಿ 
(ಪುಣ್ಮಾಸ್ರ. ೭-೫೩ ವ). [ಸುಲಿಗೆ * ಪೆಜು) 


(ಶಬ್ದಮಂ. ೧೦೮). 


ವ್‌ 
ಅವನ್ನು 


(ವೀರಬಂ. ೧೪). 


15 


20 


45 


೮೬೩೨ 


i 


ಸುಲಿವಲ್‌ 


ಸುಲಿತಿನ್‌ (ಕ್ರಿ). ಸುಲಿಗೆ ಮಾಡು; ದರೋಡೆ ಮಾಡು: ಇಳೆಯಾಣ್ಮಂ ತನಗಲ್ತೆ 
ವೆಗ್ಗಳನೆನುತ್ತಂ ಪಾರುಪತ್ಮಂಗಳಂ ಖಳಗೀಯಲ್‌ ಸುಲಿತಿಂದು ರಾಜ್ಕವನಿತಂ . . . 
ಕಾಲಯಮನಂತತ್ಮುಗ್ರಮಂ ತಾಳ್ತಿದಾ ದಳವಾಯೇ ಬಳಿಮಾರಿಯ್ಯೆ (ಸೋಮೇಶ. ೬೪). 

` ಹುಲಿ, + ತಿನ್‌] 

ಸುಲಿಪಡು (ಕ್ರಿ). ಇ ಸುಲಿಗೆವಡೆ: ಬಟ್ಟೆಯೊಳ್‌ ಬರ್ಪಲ್ಲಿ ಬೇಡರಿಂ ಸುಲಿಪಟ್ಟ 
[ಜಾಕಾಂ. ಸುಲಿಸಿಕೊಂಡ)ನೆಂಬಿದು ಉಂಟೋ ಇಲ್ಲವೋ ಪೇಟ್‌ಂ 
(ಧರ್ಮಪ. ೪-೨೨ ವ). (ಸುಲ್ಮಿ * ಪಡು; 

ಸುಲಿಪಲ್‌ "ಸುಲಿವಲ್‌' ನೋ. 

ಸುಲಿಪಲ್ಲು "ಸುಲಿವಲ್‌' ನೋ. 

ಸುಲಿಪಲ್ವೆಳಗು (ನಾ). ಶುಭ್ರವಾದ ಹಲ್ಲಿನ ಹೊಳಪು; ದಂತಪ್ರಭೆ: ಮಿಸುವ 
ಸುಲಿಪಲೈೆಳಗೆಂಬ ಕಾರಮಿಂಚು (ಕಬ್ಬಕಾ. ೧೨೩). 

(ಸುಲಿಪಲ್‌ ( ಸುಲಿವಲ್‌) *- ಬೆಳಗು? 

ಸುಲಿಪಾಕಲು (ನಾ). ಹೊಳೆಯುವ ಸುತ್ತುಗೋಡೆ , - ಪ್ರಾಕಾರ: ಆಕಾಶಕಡರಿ 
ಯುದ್ಧಕೆ ಪೋದಪನೊ ಎನಲನೇಕವಿಭವದೊಳು ಬಳಸಿದ ಪರಿಖೆಯಿಂದೆ ಸುಲಿಪಾಕಲಿಂ 
ದುರದೆ ರನ್ನದ ತೆನೆಗಳೆಸೆಯೆ ರಂಜಿಸಿ ತೋರ್ಪುದು ಪುರವರಂ (ಸಿದ್ದೇವು. ೨-೨೨). 

ಸುಲಿ, 4 ಪಾಕಲು (< ಪಾಗಾರ)! 

ಸುಲಿಯಿಸು, ಸುಲಿಸು (ಕ್ರಿ). ೧. ಸುಲಿದುಕೊಳ್ಳು; ಕಿತ್ತುಕೊಳ್ಳು: ಒಲಿಯದವನ 
ನತಿಚದುರಿಂದೂಲಿಯಿಸುವೊಲಿದ ಬಳಿಕ್ಕವನುಳ್ಳೊಡವೆಗಳಂ ಸುಲಿಯಿಸಿಕೊಂಡತಿದಾರಿದ್ರ 
ನುಮಾದವನಂ ನೀಂ ತಗುಳು (ಜಯಕಾ. ೧೪-೪೯). ಸುಲಿಸು : ೧. ಸುಲಿಸಿಕೊಳ್ಳಬಹುದು 
ಸುದ್ದಿ ಹೇಳಕೂಡದು (ಗಾದ). ೨. (ತೊಗಟೆ, ಸಿಪ್ಪೆ, ಚರ್ಮ ಮೊದಲಾದುವು 
ಗಳನ್ನು) ತೆಗೆಯುವಂತೆ ಮಾಡು ; ತೆಗೆಸು : ಹರಿಯ ರಂಜಿಪ ತೊವಲನೆತ್ತಿ ಸುಲಿಸಿ 
ಗಿರಿಚಾವರಂ ಪೊದೆದು (ಸಾನಂಚ. ೨-೧೭೩); ಎಲೆ ಪಾತಕಿ ನಿನ್ನ ದೆಸೆಯಿಂದ 
ಬಂದುದು ನೆಲದೊಳೆಮಗಪಕೀರ್ತಿ ಪಲವ ನುಡಿಯಲೇವುದು ನಿನ್ನ ತನುವನು 
ಸುಲಿಸಿದೊಡಳಲು ಪಿಂಗುವುದೆ (ಅಂಜಚ. ೩-೪೦). ೩. (ಬಟ್ಟೆ ಮೊದಲಾದುವು 
ಗಳನ್ನು) ಬಲಾತ್ಕಾರದಿಂದ ಬಿಚ್ಚಿಸು,- ತೆಗೆಸು: ನಿರ್ಭೀಶಿಯಲಿ 
ನಿಮ್ಮರಸಿಯುಟ್ಟುದನೀತ ಸುಲಿಸಿದನಿವನು ಸುಜನನೆ (ಕುವ್ಮಾಗ. ೫-೧೨); ಕಪಟದ 
ದಾಯದಲಿ ಸೋಲಿಸಿ ಯುಧಿಷ್ಠಿರರಾಯನರಸಿಯ ಸುಲಿಸಿತಕೆ ಫಲವಾಯ್ತೆ ಹೇಳು 
(ಕುವ್ಮಾಗೆ. ೮-೧೨), (ಸುಲಿ, * - ಇಸ್ಬು) 

ಸುಲಿವಡೆ (ಕ್ರಿ). ೧. ಪೋಷಾಕು ತೆಗೆ: ಕಂಡರ್ಗೆ ಕಾಕುಗಳು ತಟ್ಟುಗಳ ಘಟ್ಟೆಯರ 
ಹಿಂಡು ಸರೆದುದು ನಾಡ ಮಲಧಾರಿಗಳ ಮೊತ್ತ ಸುಲಿವಡೆ!ಪಾಕಾಂ. ಡ]ದ ಮಲ್ಲರಂತೆ 
(ಸೋಮಚ. ೪-೪೦). ೨. ಕಳೆದುಹೋಗು ; ನಷ್ಟವಾಗು : ಜೃಲಿಸುವೊಡಲಿನ. ಜೋಲ್ಹ 
ಮೈಗಳ ಸುಲಿವಡೆದ ಉಂತಿಗಳ ಮುಸುಡಿನಲಿಳಿವ ನಯನಾಂಬುಗಳ ನೃಪರನಸುರಾರಿ 
ನೋಡಿ ತಲೆದೂಗಿದನು (ಎಭಾಗ. ೧೦-೭೯-೩೭). ೩. (ಬಟ್ಟೆ ಮುಂತಾದುವನ್ನು) 
ಬಲಾತ್ಕಾರದಿಂದ ಬಿಚ್ಚುವಿಕೆಗೆ ಗುರಿಯಾಗು: ಕಮಲಮುಖಿ ಸುಲಿವದದು 


ಲಕ್ಷ್ಮೀರಮಣ . . . ಎಂದೊಲಲಿದೊಡೆ ಸಂಜಯ ನೊಂದೆ ನಾನಂ 
(ಕುವ್ಮಾಊ ೫-೬), (ಸುಲಿ, * ಪಡೆ) 


ಸುಲಿವಣ್‌ (ನಾ). ಸಿಪ್ಪೆಯನ್ನು ತೆಗೆದ ಹಣ್ಣು: ಅಪ್ಪ ಕೊಳ್ಳೆಲಮೊ ಅಗ್ರಜ 

ಕೊಳ್ಳೊ ಹಿಂಡಿಯ ಸೊಪ್ಪ ಕೋ ಸುಲಿವಣ್ಣ್ಗಳಿವೆ ಕೋ (ಮೋಹತ. ೧೮-೮೮). 
ಹುಲಿ, * ಪಣ್‌) 

ಸುಲಿವಲ್‌, ಸುಲಿಪಲ್‌, ಸುಲಿಪಲ್ಲು, ಸುಲಿವಲ್ಲು, ಸುಲಿಹಲ್ಲು (ನಾ). 
ಚೊಕ್ಕಟಗೊಳಿಸಿದ ಹಲ್ಲು; ಶುಭ್ರಗೊಳಿಸಿದ ದಂತ: ಅಲರ್ಗಣ್‌ ಪೊಂಗಿದ 
ಲೋಳೆವಾಯ್‌ ನಗೆಮೊಗಂ ತೊಂಗಲ್ಲುರುಳ್‌ ಕೆಂದಳಂ ಸುಲಿವ!ಪಾಠಾಂ. ವಲ್‌ 
ಸೋರ್ಮುಡಿ . . . ಚೆಲ್ಮಾಗಿರೆ ನಂದ ಬೇಡಿಶಿಯರಂ ಕಂದಂ ಮಹೀವಲ್ಲಭಂ 
(ಕಾವ್ಮಾವ. ೨೦೬). ಸುಲಿಪಲ್‌: ಸುಲಿಪಲ್‌ ತಬ್ಬಲ ತಾರಕಾವಯವಮಂ ವೀನಂ 
ಲಲಾಟಾಗ್ರದೊಳ್‌ ನೆಲೆಗೊಂಡೊಪ್ಪುವ ವೀರಪಟ್ಟಂ . . . ಪೋಲ್ತತ್ತು ತಳಪ್ರಹಾರಿಯ 
ಶಿರಂ ಹೇಮಾದ್ರಿಯಾಕಾರಮಂ (ಕಾವ್ಯಸಾ ೫೨೫ ಶೂದ್ರಕ); ಸುಲಿಪಲ್‌ ಮಿಂಚಿನ 


ಸುಲಿವಲ್ಲ 


ಗೊಂಚಲುಟ್ಟ ದುಗುಲಂ . . . ಬೆಳ್ತೆಸದನಂ ಕಣ್ಣೊಪ್ಪಿತಾ ಕಾಂತೆಯಾ (ಪಂಪಭಾ. ೧-೧೩೭); | 
ಕಣ್ಗೊಳಿಪುವು ಯುವತಿಯ ಸುಲಿಪಲ್ಲುಮೆಸೆವ ಬಿಂಬಾಧರಮುಂ (ಕಾದಂಉ. ೧೫); ಮೆಆ'ವ 
ನಾಸಿಕದ ತೊಳಗುವ ಸುಲಿಪಲ್ಲಳ ವಿಳಾಸಮಂ ತಳೆದ ಮುಖಮಂಡಲಂ೦ (ನಂಬಿರ. ೪-೩೨). 
ಸುಲಿಪಲ್ಲು : ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು ಭಿಕ್ಷಕ್ಕೆ ಮನೆಗೆ ಬಂದುದ 
ಕಂಡೆನವ್ವ (ಮಹಾದೇ. ಬ. ೪೦-೮೭); ಎಡಗಲ್‌ದೋಟುವ ಸುಲಿಪಲ್ಲು ಪೊಳೆವ | 5 
ಪೆರ್ಚ್ಜೆಡೆಯಲರ್ಮಾಲೆ ಹೊಂಗೆಚ್ಚೆ ಬಿಡಯವಿಲ್ಲದ ಹೊನ್ನಂಡೆಗಾತಿಯರು 
(ಮೋಹತ. ೧೪-೬೧). ಸುಲಿವಲ್ಲು: ಪಲ್ಲಕ್ಕಿ ಏಜ್‌ದವರೆಲ್ಲಿಂದ ಬಂದಿಹರು ನೆಲ್ಲಕ್ಕಿಯಂತ 
ಸುಲಿವಲ್ಲ ಹಿರಿಯರು ನಲ್ಲಳಿಂದಲ್ಲೆ (ಸರ್ವಜ್ಞ. ೧೬೪೭). ಸುಲಿಹಲ್ಲು : ಬೆಣ್ಣೆ ಅಂತ 
ಮೈಯೋಳೆ ಎಣ್ಣೆ ತುರುಬೋಳೆ ಕೊಚ್ಚಕ್ಕಿ ಅಂತಾ ಸುಲಿಹಲ್ಲಿನೋಳೆ (ಗೌರವ. ೭). 
(ಸುಲ್ಲಿ + ಪಲ್‌) 10 
ಸುಲಿವಲ್ಲ (ನಾ). ಒಂದು ಬಗೆಯ ಸಸ್ಕ: ""ವಿತುನ್ನಂ, ಸುನಿಷಣ್ಣಕಂ - ೨ 
ನೀರುಚೆಂಚಲಿ, ಸುಲಿವಲ್ಲ'' (ಸಿದ್ದಾಂತ. ೧೪೬). (7) 
ಸುಲಿವಲ್ಲು "ಸುಲಿವಲ್‌' ನೋ. 
ಸುಲಿಸು 'ಸುಲಿಯಿಸು' ನೋ. 
ಸುಲಿಹ (ನಾ). ಸುಲಿದುಕೊಳ್ಳುವಿಕೆ; ಕೊಳ್ಳೆ; ದರೋಡೆ: ""ಸುಗಿಪುವುಮೆನೆ | 15 
ಪು್ಕಸುತಲಿಹಂ'' (ರನ್ನಕ0. ಆ); ""ಉಗಿಪದಂ ಎ ಸುಲಿಹಂ'' (ಶಮದ. ಪರಿ. ೨). 
` [ಸುಲಿ * -ಹ್ಮ (ಆ-ಪೃ)) 
ಸುಲಿಹಕಾಅ (ನಾ). ಎ ಸುಲಿಗೆಗಾರ : ಕೋನೆಕಾಅರ ಗುಡಿಗೆ ಪಣ ಸುಲಿಹಕಾಅರುಳಿಗೆ 
ಹಾಗ (ಬೊಂಕಶಾ. ೧೯೩೬, ಹಾವೇರಿ. ೬೦-೪೬; 7). (ಸುಲಿಹ * - ಕಾಲ) 
ಸುಲಿಹಗೊಳ್ಳು (ಕ್ರಿ). ಇ ಸುಲಿಗೆವಡೆ : ಈ ಗೌಡಂದಿರ ಸಂಪಾದನ ಸಂಚಿತಗಳನ್ನೂ |20 
ಸುಲಿಹಗೊಂಡು ಕೋಳ್ದೆರುತ್ತಿರುವನು (ಮಂತ್ರಶ. ೬೯-೧೨). 
[ಸುಲಿಹ *- ಕೊಳ್ಳು, (ಆ ಕೊಳ್‌ )) 
ಸುಲಿಹಲ್ಲು 'ಸುಲಿವಲ್‌' ನೋ. 
ಸುಲಿಹಾಳೆ (ನಾ). ""ಅಡಕೆ ಹಾಳೆ'' (ಸೂಪಶಾ. ಟೀಕೆ): ಬಾಳೆ ದೀಪದ್ರಾಕ್ಷೆ 
ಯರನೇಜ್‌ಲಿಮ್ಮಾವು ದಾಳಿಂಬ ಬೇಲ ಖರ್ಜೂರ . . . ಮೇಳಗಳನಲ್‌ದು ಸಕ್ಕರೆಯಿಕ್ಕಿ 
ಬಳಿಕ ಸುಲಿಹಾಳೆ[ಪಾಠಾಂ. ಸುಳಿಹಾಳೆ , ಸುಲಿಹಾಲೆ]ಗಳ ದೊನ್ನೆಯೊಳಗಿಟ್ಟು (ಸೂಪಶಾ. 
(ಸುಲಿ, 4 ಹಾಳೆ (< ಪಾಳೆ,)] i 
ಸುಲು "ಸುಲ್ವ' ನೋ. | 
ಸುಲುಗಳಸ (ನಾ). ತಾಮ್ರದ ಕಳಸ: ಜಪಾರುದ್ರಾದಿಯಾದ ಕೇಸಲದ 
ನಿಡುದಂಡೆಗಳು ಸುಲುಗಳಸ , ಕಿಸುಗೊಡೆ ತನಿ ಸಂಜೆವಣ್ಣದ ಪಳಯಿಗೆ ಮುಂತಾದುವು |30 
ಗಳಿಂದ ಅಲಂಕೃತವಾಗಿರುವ . . . ತುಂಗಮೂರ್ತಿ (ಮಂತ್ರಶ. ೧೦೯-೧೦). 
[ಸುಲು (ಆ ಸುಲ್ವ) + ಕಳಸ, (ಆ ಕಲಸ)] 
ಸುಲೋಚನ (ನಾ). ೧. ಸುಂದರವಾದ ಕಣ್ಣು. ೨. ಕಣ್ಣು : ನನ್ನ ಸುಲೋಚನಗಳು 
ಈ ಪ್ರೇಮಕಲಹವನ್ನು ಕಾಣಲು ಅತುರವುಳ್ಳವುಗಳಾದುವು (ಬಾಗಿನ. ೧೦೪). 
೩. (ದೃಷ್ಟಿದೋಷಪರಿಹಾರಕ್ಕಾಗಿ ಹಾಕಿಕೊಳ್ಳುವ) ಕನ್ನಡಕ : ಮೂಗಿನ [35 
ಮೇಲಿನ ಸುಲೋಚನವನ್ನು ಸರಿಪಡಿಸಿಕೊಂಡು (ಕಂಕಕೂ. ೨); ವಿಲಾಯಿತಿ ಸುಲೋಚನ | 
ಧರಿಸಿದರೂ ಕಣ್ಣಿಗೆ ಕಾಣಿಸದು (ನಿಬಂಧ. ॥. ೪೭೨). [ಸಂ.] 
ಸುಲೋಚನಜಲ (ನಾ). ಕಣ್ಣೀರು; ಕಂಬನಿ: ಖಳಶಿರೋಮಣಿಗಳು ಮಹೀಶನ 
ನಿಳಯಕ್ಕೆತಂದರು ಸುಲೋಚನಜಲವ ಸೆಜಗಿನೊಳೊರಸಿ ನುಡಿದರು ಖೇದವೇಕೆನುತ 
(ಕುವ್ಮಾಅ. ೧೭-೮). (ಸಂ) 40 
ಸುಲೋಚನಾಂಧಕ (ನಾ). ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಂಡವನು; 
ಕುರುಡ : ಇನ್ನು ನೀನು ಸುಲೋಚನಾಂಧಕ ನಿನ್ನೊಡನೆ ಫಲವೇನು ಕದನಕೆ ಬನ್ನಿ 
ಮಿಡುಕುಳ್ಳವರನುತ ಗಜಅೌದನು ಸಹದೇವ (ಕುವ್ಮಾಸ. ೮-೪೨). (ಸಂ. | 
ಸುಲೋವೆ (ನಾ). ಒಳ್ಳೆಯ ಸೂರು; ಉತ್ತಮವಾದ ಛಾವಣಿ : ನೀಲದಾ 
ಪರತರ ಜಂತೆ ಪಚ್ಚೆಯ ಸುಲೋವೆ ವೃಷಧ್ವಜ ಗೋಪುರ ಮುತ್ತಿನಾಲಕಂ ಮೆಟೆವ |45 
ಸುವರ್ಣದ ಪೌಳಿ (ಭೈರಪು ೮-೨೬). (ಸು - * ಲೋವೆ] 


೨:೩೨). 


೮೬೩೩ 


ಸುಲ್ಲಿ (ನಾ). ಗೇಣಿದಾರನಿಗೆ ಸಲ್ಲುವ ಉತ್ಪನ್ನದ ಮೂರನೆಯ ಒಂದು 


ಸುಲ್ವ 


ಭಾಗ ; ವಾರ : ಕಿಸಂಗ್ಲಾ. ೯೬). (1 


ಸುಲ್ತಾನ್‌, ಸುರತಾಲ , ಸುರತಾಳ , ಸುರತ್ರಾಣ , ಸುರಿತಾಣ , ಸುರಿತಾಳ , 


ಸುರಿತ್ರಾಣಿ, ಸುರುತಾಳ , ಸುಲತಾನ , ಸುಲ್ತಾನ (ನಾ). ಮಹಮ್ಮ 
ದೀಯ ದೊರೆ ,-- ರಾಜ: ಸುಲ್ತಾನ್‌ರವರು ಒಪ್ಪದೇ ಏನು? ಅವರನ್ನು ನಾನು 
ಒಪ್ಪಿಸುತ್ತೇನೆ (ಜೌಲತ್‌.೨೫೪). ಸುರತಾಲ: ಹಿನ್ಹುರಾಯ ಸುರತಾಲ (ಮೈಆರಿ. ೧೯೨೯, 
೯೦-೩೯; ಸುರತಾಳ : ಸುರೆಯ ತಾಳಿದನಾಗಿ ಸುರತಾಳನೆಂಬವಗೆ 
ಧರೆಯನಾಳುವ ಪಟ್ಟ ತೃರಿತವಾಗುವುದು (ಶರಲೀ. ೪೨-೭). ಸುರತ್ರಾಣ : ಧರೆ 
ಬೆಸಲಾದಂತೆ ಬಂದ ಸುರ(ಪಾಕಾಂ. ರು]ತ್ರಾಣನುರುಬಲಕಂಜದೆ (ಕುರಾಸಾಂ. ೧-೧೦೧). 
ಸುರಿತಾಣ: ಹೊಗಳುತಿರಲಾ ವಾರ್ತೆ ಸುರಿತಾಣ[ಪಾಕಾಂ. ಸುಲ್ತಾನ)ನು ಕೇಳಿ 
(ಗುರುಚಾ. ೧೧-೩೫); ವಿಜಯಾಪುರದ ಸುರಿತಾಣ ಮಹಮ್ಮದ ಪಾದುಶಾಹನೆಡೆಗೆ 
ನಡೆದು (ಚಿಕವಂ. ೫೭-೬). ಸುರಿತಾಳ : ದಿಳ್ಳಿಯ ಸುರಿತಾಳ ಸುಖಸಂಕಥಾವಿನೋದದಿಂ 
ರಾಜ್ಮಂಗೆಇಲಉತ್ತಿರೆ (ಮೈಆರಿ. ೧೯೩೧, ೧-೩; 13107); ತುರುಕಾಣ್ಮದೊಳಗನಾವೃಷ್ಟಿದೋಷಂ 
ಬಂದು ಪಸರಿಸೆ ಪವಾಡದಿಂದೆ `ವರುಷಮಂ ಸುರಿಸಿ ಸುರಿತಾಳನಿಂ ಪೂಜೆಯಂ ಪಿರಿದಾಗಿ 
ಕೈಕೊಂಡು (ಚಿಬಪು ೧-೧೯). ಸುರಿತ್ರಾಣಿ: ಡಿಳ್ಳಿಯಾ ಸುರಿತ್ರಾಣಿಯಾತ್ಮಜಂ ಮಡಿಯಲು 
(ಗುರುಚಾ. ೧೧-೪೧). ಸುರುತಾಳ: ಮುಂದುಗೆಡಿಸಿ ಸುರುತಾಳ[ಖಾಲಾಂ. ಸುರುತ್ರಾಣ, 
ಸುರತಾಳಬಲವ (ಕುರಾಸಾಂ. ೯-೬೬). ಸುಲತಾನ : ದಿಲಾವರಖಾನ್‌ ಸಾಹೇಬರವರು 
ಸಸ. ದರಗಾ ಸುಲತಾನರು ತಮ್ಮ ರಖಾನ್‌ಸಾಹೇಬರು (ಎಕ. 0. ಹೊಸಕೋ. 
೧೯-೫: 1745). ಸುಲ್ತಾನ: ಸುಲ್ತಾನನು ಕತ್ತಿಯನ್ನು ಹಿರಿದು ಬೀಸಿದನು 
(ದೌಲತ್‌. ೧೩೧); ಶ್ರೀರಂಗಪಟ್ಟ - ಹೈದರು ಮತ್ತು ಟಿಪ್ಪೂಸುಲ್ತಾನರವರ 
ವಾಸಸ್ತಳವಾಗಿತ್ತು (ಭೂಗೋಳ. ೮೯, [ಇ- ಪಾರ. ಹಿಂ. ಮರಾ. ಸುಲತಾನ್‌) 


1347). 


|ಸುಲ್ತಾನ "ಸುಲ್ತಾನ್‌' ನೋ. ಸ 
| ಸುಲ್ತಾನದ್ರಾಕ್ಷಿ (ನಾ). ಬೀಜವಿಲ್ಲದ ದ್ರಾಕ್ಷಿ: ಸುಲ್ತಾನದ್ರಾಕ್ಷಿ ಬಹಳ 


ರುಚಿಯಾಗಿರುತ್ತದೆ (ರೂಢಿ). (ಸುಲ್ತಾನ? “- ದ್ರಾಕ್ಷಿ! 


೩5| ಸುಲ್ತಾನದ್ರಾಕ್ಷೆ (ನಾ). ಇ ಸುಲ್ತಾನದ್ರಾಕ್ಷಿ: ೧ ಸಣ್ಣ ಚಮಚ ಹುಡಿಮಾಡಿದ 


ಯಾಲಕ್ಕಿ ಅಥವಾ ಜಾಯಿಕಾಯಿ, ೧ ದೊಡ್ಡೆ ಚಮಚ ಸುಲ್ತಾನದ್ರಾಕ್ಷೆ (ಆಡುಸೌ. ೯೭). 
[ಸುಲ್ತಾನ ? * ದ್ರಾಕ್ಷೆ) 


ಸುಲ್ತಾನಿ "ಸುಲ್ತಾನೀ' ನೋ. 
ಸುಲ್ತಾನಿಕೊಳಗ (ನಾ). (ಟಿಪ್ಪುಸುಲ್ತಾನನ ಕಾಲದಲ್ಲಿದ್ದ) ಹದಿನಾರು ಸೇರಿನ 


ಒಂದು ಅಳತೆ : 


(ಕಿಸಂಗ್ಲಾ. ೧೬೩). ([ಸುಲ್ತಾನಿ (ಆ ಸುಲ್ತಾನೀ) - ಕೊಳಗ) 


ಸುಲ್ತಾನಿತೋಟ (ನಾ). ಬಂದೂಕಕ್ಕೆ ಉಪಯೋಗಿಸುವ ಒಂದು ಬಗೆಯ 


ತೋಟಾ ,- ಗುಂಡು : ಸುಲ್ತಾನಿತೋಟ ತುಂಬಿದಂತ ತೋಸ್ತಾನಿ ವಂದು, ಖಾಸಾ 
ಮದ್ದು ಕತ್ತಿ ಒಂದು (ರಾಜೇಂದ್ರ ೫೬). [ಸುಲ್ತಾನಿ (ಎ ಸುಲ್ತಾನೀ) 3- ತೋಟ] 


ಸುಲ್ತಾನೀ, ಸುಲತಾನಿ, ಸುಲ್ತಾನಿ (ನಾ). (ಟಿಪ್ಪುಸುಲ್ತಾನನು ಹೊರಡಿಸಿದ) 


ಹದಿನೆಂಟು ವರಹ ತೂಕದ ಒಂದು ನಾಣ್ಮ : ಸುಲ್ತಾನೀ (ಟೀಪೂನದು) ರೂ ೪ 
(ಕಭಾಗೆ. ೨೮೦). ಸುಲತಾವಿ: “ಸುಲತಾನಿವರಹ' ಪರಾ. ಸುಲ್ತಾನಿ: 
“ಸುಲ್ಲಾನಿಕೊಳಗ' ಪರಾ. («- ಪಾರ. ಹಿಂ. ಮರಾ. ಸುಲ್ತಾನೀ। 


ಸುಲ್ಬ "ಸುಲ್ವ' ನೋ. 
ಸುಲ್ವ, ಸುಲು, ಸುಲ್ಬ, ಸುಲ್ವು (ನಾ). ೧. ಒಂದು ಬಗೆಯ ಲೋಹ ; ತಾಮ್ರ: 


““ಸುಲ್ವಂ - ಸುಲು, ಸುಲುವೆಂದು ಕಿಸುವೊನ್‌'' (ಶಮದ. ನ. ೨೯೨). ೨. ಪೂಜಾಸಾಮಗ್ರಿ : 
ಚಂದನಂ ಸ್ವಸ್ತಿಕಂ ಸುಲ್ವಮೆಂಬೀ ಮಂಗಳದ್ರವೃದ ರಚನೆಯಿಂ (ಸುಕುಮಾ. ೫-೬೧). 
ಸುಲು ; ೧ ""ಸುಲುವೆಂದುಂ ಕಿಸುವೆಂದುಂ ಕೆಂಪೆಂದುಂ - ತಾಮ್ರಂ'' (ಕಶಸಾ. ೫೦-೬೩). 
ಸುಲ್ಬ : ೧ ""ಕಿಸು ಸುಲ್ಬಮುದುಂಬರಂ ತಾಮ್ರಂ'' (ಮಂಗರಾ. ೩೦-೫). ಸುಲ್ವು : ೧. 
ಅರುಣತೆವತ್ತು ಕಿಂಶುಕದ. ಪೂಐನ ಬಣ್ಣಮೆ ಬಣ್ಣಮಾಗೆಯುಂ ಕರಗುವ 
ಸುಲ್ಹಿನಾಕೃತಿಯೊಳಾಗಿರೆಯುಜ್ವಳಲಕ್ಷನಾಗೆಯುಂ . ಅಭಿವೃದ್ಧಿಯಕ್ಕುಂ 
(ಜಟ್ಟಮ. ೭-೭೬). [ಆ ಸಂ. ಶುಲ್ಪ , ಶುಲ್ಪ) 


ಸುಲ್ವ್ರು 


ಸುಲ್ಪು "ಸುಲ್ವ' ನೋ. 

ಸುವಕ್ತ (ನಾ). ಒಂದು ನರಕದ ಹೆಸರು: ವಿಕರಾಳ ಪ್ರಕಂಪ ಪದ್ಮ ಸುವಕ್ತ 
ಕಾಲವಂಬೈದು ಮಂತ್ರಿನರಕಂಗಳಿಂ ಕೂಡಿ ಅಘೋರವೆಂಬರಸುನರಕವಿಹುದು 

[ಸಂ.1 

ಸುವರ್ಚಲವಣ (ನಾ). ಒಂದು ಬಗೆಯ ಉಪ್ಪು: ""ತಿಲಕಂ - ಕಾಡುವಿಟ್ಟಿ, 
ಸುವರ್ಚೆಲವಣ'' (ಓಪಧಿ. ೬೮); ವಾಯುವಿಳಂಗ, ಸುವರ್ಚಲವಣ . . . ಸೇವಿಸಲು 
. .. ಸಕಲಜ್ವರಂ ಮಾಣ್ಣುಂ (ಸಕವೈ. ೧೪). "ಸಂವತ್ಸರಲವಣ' ಪರಾ. ಸಂ. 

ಸುವರ್ಣ (ನಾ). ೧. ಒಳ್ಳೆಯ ಬಣ್ಣ ; ಉತ್ತಮವಾದ ವರ್ಣ. ೨, ಒಳ್ಳೆಯ 
ಅಕ್ಷರ; ಉತ್ತಮವಾದ ವರ್ಣ. ೩. ಒಳ್ಳೆಯ ಬಣ್ಣವುಳ್ಳ ಒಂದು 
ಲೋಹ; ಚಿನ್ನ: ಸುವರ್ಣಕಗ್ನಿಸಂಯೋಗವರ್ಣೋತೃರ್ಷಮಂ ಪಡೆವಂತೆ 
(ಪಾರ್ಶ್ವಪು. ೫-೪೯ ವ). ಛಲ, ೩: ಸಸಿಯೊಡನೊಂದಿ ರೋಹಿಣಿಯ ಮಸಕದಂತೆ 
ಸುವರ್ಣಯುತಮಾಗಿ ಪರದನಂತೊಪ್ಪುಗುಂ ಶಾಲಿಯ ವನಂ (ಪದ್ಮರಾ. ಆ-೧೩). 
ಫಿ, ೩: ಸಲೆ ನಿಲೆ ಸುಕವಿ ಸುವರ್ಣದ ನೆಲೆಯಟ್‌ದೊರೆದೊರೆದು ನೋಡಿ 
ಬಗೆಯೊರೆಗಲ್ಲೊಳ್‌ ತಲೆದೂಗದಂತೆ ಸಭೆಯೊಳ್‌ ತಲೆದೂಗುವವಂ ಪರೀಕ್ಷಿಸಲ್‌ 
ಬಲ್ಲವನೇ (ಧರ್ಮನಾ. ೧-೫೪. ೪. ಸಂಪತ್ತು; ಐಶ್ವರ್ಯ: ಎನಗೆನಗೀವನಾವ 
ತೆಆದಿಂ ವರವಸ್ತ ಸುವರ್ಣಮಂ (ಪುಷ್ಪಪು. ೧-೭೯). ೫. ಒ೦ದು ಚಿನ್ನದ ನಾಣ್ಯ. 
೬. ಒಂದು ನಿರ್ದಿಷ್ಟವಾದ ಪ್ರವತಾಣ: ನಾಲ್ಕು ಸುವರ್ಣಕರ್ಷಂ 
(ವೃಷಹಾ ೪-೨೦); ೧ ಪಲ ಎ ೪ ಕರ್ಷ, ೧ ಕರ್ಷ ಎ ೪ ಸುವರ್ಣ (ಕಶಾಆ. ೩೯೫). 

ಸುವರ್ಣಗರುಡಧೃಜ = ಶಿಲಾಹಾರ ರಾಜರ ಒಂದು ಬಿರುದು :ಮಹಾಸಾಮನ್ತಂ 

ಸುವರ್ಣ್ಣಗರುಡದ್ವ ಜಂ (ಸೌಣಇ. ೫೬%, ೨೧-೪೪; 1019); ಸಮರೈಕಬೀಷಣಂ 
ಸುವಂರ್ಣ್ಣಗರುಡಧೃಜಂ (ಸಾಇಇ. xx , ೫೧-೧೨; 1077). [ಸಂ.) 

ಸುವರ್ಣಕ (ನಾ). ಒಂದು ಬಗೆಯ ಸಸ್ಮ; ಕಕ್ಕೆಗಿಡ: ""ಕೃತಮೂಲ;, 
ಸುವರ್ಣಕಃ- ಕಕ್ಕೇಗಿಡದ ಹೆಸರು, ಕಕ್ಕೇಕಾಯಿ'' (ಸಿದ್ದಾಂ೩. ೧೧೭). 1ಸಂ.) 

ಸುವರ್ಣಕಾರ (ನಾ). ಚಿನ್ನದ ಕೆಲಸಮಾಡುವವನು ; ಅಕ್ಕಸಾಲೆ : ""ನಾಡಿಂಧಮಃ, 
ಕಳಾಪಃ, ಸುವರ್ಣಕಾರಃ, ಮುಷ್ಪಿಕ: - ಈ ೪ ಅಕ್ಕಸಾಲೆ'' (ಹಲಾಯು. ೯೬-೪೩೪); 
ಸುವರ್ಣಕಾರ . . . ತೈಲಕಾರಾದಿ . . . ತಪಶ್ಚರಣಕ್ಕೆ ಅಯೋಗ್ಮಂ. (ಪಸಾರ. ೧೦೦); 
ಸುವರ್ಣಕಾರರ ಕೌಶಲ್ಯವನ್ನು . . . ತಿಳಿಯಬಹುದು (ಭಾರದ. ೧೪). (ಸಂ. 

ಸುವರ್ಣಕಾಲ (ನಾ). (ಆಲಂ) ಒಳ್ಳೆಯ ಕಾಲ ; ಸಮೃದ್ಧಿಯ ಕಾಲ : ಇಂತಹ 
ಸುವಣಣಿಕಾಲದಲ್ಲಿ ಸಂಸ್ಕೃತಕವಿಗಳು . . . ಇಡಿಯ ದೇಶವನ್ನು ರಸಮಯವನ್ನಾಗಿ 
ಮಾಡಲು ಮೊದಲು ಮಾಡಿದರು (ಭಾರದ. ೪೪೫). “ಸುವರ್ಣಯುಗ' ಪರಾ. (ಸಂ. 

ಸುವರ್ಣಕ್ರೌಂಚ (ನಾ). (ನೀರುಕೊಕ್ಕರೆಯ ಆಕಾರದಲ್ಲಿ ಮಾಡಲ್ಪಟ್ಟ) 
ಚಿನ್ನೆದ ಡಬ್ಬಿ; ಸುವರ್ಣಗಿಂಡಿ (?) : ಅನುರೂಪಂ ಸೃಟಿಕಾಬ್ದದೊಳ್ಹದಧಿ 
ಸುವರ್ಣಕ್ರೌಂಚದೊಳ್‌ ರೋಚನಂ ಘನಹಾರೀತಕಹಂಸಿಯೊಳ್‌ ಹರಿತದೌರ್ವಂ . . . 
ಏಂ ಮೆಣ್‌ದುದೋ ಮಾಂಗಲ್ಕಸಾಕಲ್ಕಮಂ (ಪಂರಾಮಾ. ೫-೧೨೫). 1ಸಂ.) 

ಸುವರ್ಣಗಡ್ಡೆ, ಸುವರ್ಣಗೆಡ್ಡೆ (ನಾ). ಒಂದು ಬಗೆಯ ಗಡ್ಡೆ : ಶುಂಠಿ ಕೂವೆ 
ಸುವರ್ಣಗಡ್ಡೆ ಮೊದಲಾದವು ಈ ವರ್ಗದವು (ಬಾಲಪ್ರ. ೬ ೩೭೦). ಸುವರ್ಣಗೆಡ್ಡೆ: 
ಸುವರ್ಣಗೆಡ್ಡೆ, ಚೂರ್ಣಗೆಡ್ಡೆ, ಸೂರ್ಯನ ದಂಟು (ಮೈಔಗಿ. ೬-೧೦೧). 

[ಆ ಸೂರಣ 4 ಗಡ್ಡೆ] 

ಸುವರ್ಣಗೆಡ್ಡೆ "ಸುವರ್ಣಗಡ್ಡೆ' ನೋ. 

ಸುವರ್ಣಚೂರ್ಣ (ನಾ). ಚಿನ್ನದ ಬಣ್ಣದ ಪುಡಿ ; ಹಳದಿಚೂರ್ಣ: ಎಸಟ್ಲಳನೆಯ್ತೆ 
ಕಂಡರಿಸಿ ಮುತ್ತಿ; ನೊಳಲ್ಲಿ ಸುವರ್ಣಚೂರ್ಣಮಂ ಪಸರಿಸಿ (ಆದಿಪು. ೧೧-೧೧೨). (ಸಂ.1 

ಸುವರ್ಣತ್ರ (ನಾ). ೧. ಒಳ್ಳೆಯ ಸ್ವರದಿಂದ ಕೂಡಿರುವುದು; ಸುಸ್ವರ. 
೨. ಒಳ್ಳೆಯ ಬಣ್ಣದಿಂದ ಕೂಡಿರುವುದು; ಚಿನ್ನ. ೧, ೨ : ಪರುಷದಂತಾ 
ವೇದದಳತೆಗೋಲಂತೆ ನಿರ್ಜರಧೇನುವಂತೆ ಪತಿಭಕ್ತಿಯಂತಮೃತಸಾಗಲದಂತೆ 
ಮುಟ್ಟಲೊಡನಾ ಸುವರ್ಣತ್ವದಿಂ ಶ್ರುತಿಕಾಷ್ಠ ಜೀವಾಳದಿಂ . . . ದಂಡಿಗೆವಿಡಿದು 

[ಸಂ.] 


(ವಿವೇಕ. ೫೨). 


ಚಾಣಗಾಣಂ ಪಾಡಿದಂ (ಭಾವಚಿಂ. ೭-೭). 


೮೬೩೪ 


ಸುವರ್ಣೋತ್ಸವ 


ಸುವರ್ಣಪಲಟ್‌ (ನಾ). ಜರತಾರಿ ಬಟ್ಟೆ : '"ದಸರಿಗಬ್ಬುಳ ನೀಲಿಗಂಧ ಸಂಧ್ಯಾರಾಗ 
. ಸುವರ್ಣಪಟ್‌ ಮದವಿ ಮಂಜಿಷ್ಠೆ ದೇವಾಂಗವೆಂದು ಪಟಭೇದಮಕ್ಕುಂ'' 

(ಮಂಗರಾ. ೧೦೧-೨೮). [ಸುವರ್ಣ *- ಪಟ್ಟ್‌] 

ಸುವರ್ಣಪಾಷಾಣ (ನಾ). ಚಿನ್ನದ ಕಣಗಳನ್ನು ಒಳಗೊಂಡ ಖನಿಜದ್ರಮ್ಯ: 

' ಜೀವಾ ನೀಂ ಧಾತುವಾದೋಫಾಧ್ಯಾಯನ ಕೆಯ್ದ್ಗೆವಂದ ಸುವರ್ಣಪಾಷಾಣ 
ಮೆಂತು ಪಿಂಡೀಬದ್ದ ದಹನತಾಪನಕ್ರಿಯೆಗಳಿಂ ಶುದ್ದಲೋಹಮಕ್ಕುಂ (ಜೀವಸಂ. ೪ ೬). 

[ಸಂ.) 

ಸುವರ್ಣಮಾದಧ್ಯಮ (ನಾ). (ಆಲಂ) ಉಭಯಪಕ್ಷಗಳು ಸ್ವೀಕರಿಸಲು 
ತಕ್ಕುದಾದ ಮಾರ್ಗ: ಭೋಗವನ್ನು ನಿರಾಕರಿಸದೆ ಯೋಗವನ್ನು ಸಾಧಿಸುವಂಥ 
ಒಂದು ಸುವರ್ಣಮಾಧ್ಯಮಕ್ಕೆ ಹಾರೈಸುತ್ತಿದ್ದ (ಪರಿಶೀ. ೧.೮). ಸಂ.) 

ಸುವರ್ಣಮುಖಿ (ನಾ). ಒಂದು ಬಗೆಯ ಖನಿಜದ್ರವ್ಮ (7) : ಸುವರ್ಣಮುಖಿ 
ಹಿರಾಕಾಸ ಇವು ಗಂಧಕ ಕೂಡಿದ ಕಬ್ಬಿಣದ ರೂಪಾಂತರಗಳುಂಟು (ಮುಂಬಯಿ. ೬-೧೮). 

[ಸಂ. ಸುವರ್ಣಮುಖೀ। 

ಸುವರ್ಣಮೃಗ (ನಾ). ಚಿನ್ನದಂತೆ ಹೊಳೆಯುವ ಜಿಂಕೆ : ಕಸ್ತೂರಿಮೃಗ ... 

. ಸಾಧುಪವಿತ್ರಮೃಗಜಾತಿಗಳು೦ (ಎವೇಕ. ೨೧೨). ([ಸಂ,) 

ಸುವರ್ಣಯುಗ (ನಾ). (ಆಲಂ) ಒಳ್ಳೆಯ ಕಾಲ; ಉಚ್ಛಾ _ಯಕಾಲ: 
ಗುಪ್ತರ ಕಾಲದ ಸುವರ್ಣಯುಗದಲ್ಲಿ ಭಾರತೀಯಚಿತ್ರಕಲೆ ಅಜಂತೆಯಲ್ಲಿ ಅತ್ಮು 
ಚ್ಛಾ,_ಯ ಸ್ಟಿತಿಗೇರಿತ್ತು (ಭಾರದ. ೫೨೨); ಈ ಕಾಲವನ್ನು ನೊಳಂಬರ ಇತಿಹಾಸದ 
ಧರ್ಮಯುಗ, ಸುವರ್ಣಯುಗವೆಂದೂ . . . ಹೇಳಬಹುದು (ನೊಳಂಬ. ೪). ([ಸಂ.) 

ಸುವರ್ಣವರ್ಣ (ನಾ). ೧. ಚಿನ್ನದ ಬಣ್ಣ; ಹಳದಿವರ್ಣ: ಪಕೃಶಾಳಿ 
ಕಣಿಶಾಳೀನಮ್ರಮೊಪ್ಪಿರ್ದದೇಂ ಗೆಲೆವಂದತ್ತೊ ಸುವರ್ಣವರ್ಣದಿನಿಳಾಶ್ರೀಯುಟ್ಟ 
ಪೊಂಬಟ್ಟೆವೋಲ್‌ (ಜಗ. ೨-೫). ೨. ಚಿನ್ನದ ಬಣ್ಣವುಳ್ಳವನು : ಸಲಕ್ಷ ಸಂವತ್ಸರ 
ಸಂಖ್ಯ್ಮಾಪರಮಾಯುಷ್ಯ್ಕನುಮುತ್ತಪ್ತ ಸುವರ್ಣವರ್ಣನುಂ . . . ಅಪ್ಪ ಶಾಂತೀಶ್ವರನಂ 
(ಶಾಂತಿಪು. ೧೨-೨೯ ವ). (ಸಂ.) 


ಸುವರ್ಣಮೃಗ . 


| ಸುವರ್ಣವ್ಯವಹಾರ (ನಾ). ಚಿನ್ನದ ವ್ಯಾಪಾರ ಮಾಡುವವನು: ದಿವಸೇಂದ್ರಂ 


೬. ಎ ಎ ತೌಳಿಯೊಳಿರೆ. ಗಮನಾಸಕ್ತಚಿತ್ತಂ ಸುವರ್ಣವ್ಮವಹಾರಂ (ಜಾತತಿ. ೧೭-೧೬). 
[ಸಂ.] 
ಸುವರ್ಣಶಾಖ (ನಾ). ಒಂದು ಬಗೆಯ ಸಸ್ಮ : ""ಭೂರಿಜಃ - ಸುವರ್ಣಶಾಖ'' 
(ಓಪಧಿ. ೧೧೨). (7) ` 
ಸುವರ್ಣಾಂಬರ (ನಾ). ಜರತಾರಿ ಬಟ್ಟೆ; ಪೀತಾಂಬರ: ಬಿಗಿದುಟ್ಟ 
ಸುವರ್ಣಾಂಬರದ ಸೆಜಂಗು ನಿಶಿತಮೆನೆ ಕೊಂಕಿದ ನಿಜಕಂಟಕದೊಳ್‌ ತೂಡರ್ದು 
[ಸಂ.] 
ಸುವರ್ಣಾಂಬುಜ (ನಾ). ಚಿನ್ನದ ಬಣ್ಣದ ಕಮಲ; ಹೊಂದಾವರೆ: 
ಅಂಬರಮದಮರೆ ನಾಂದು ನಿರಂಬರೆಯಂತಿರ್ದ ಯುವತಿಗಿತ್ತಪಳೆನೆ ಪೀತಾಂಬರಮಂ 
ಸರಸಿ ಸುವರ್ಣಾಂಬುಜರಜಮೆಲರ ಪೊಯ್ಲಳಿಂ ನೆಗೆದೆಸೆಗುಂ (ರಾಜಶೇ. ೧೦-೧೦೩). 
[ಸ0.) 
ಸುವರ್ಣಾಕ್ಷರ (ನಾ). (ಆಲಂ) ವಿಶೇಷಸಂದರ್ಭದಲ್ಲಿ, ವಿಶೇಷ ಘಟನೆ 
ಅಥವಾ ಸಾಧನೆಗಳನ್ನು ದಾಖಲಿಸುವ ಬರಹವನ್ನುಳ್ಳ ಲಿಪಿ : ಎಂತಹ 
ಸುವರ್ಣಾಕ್ಷರದ ಬರಹ - ಅದು! (ವೀರಯೋ. ೯೫). (ಸಂ. 
ಸುವರ್ಣಾದಾಯ (ನಾ). ಚಿನ್ನದ ರೂಪದಲ್ಲಿ ಬರುವ ಆದಾಯ : ಸಕಲ ಸುಂಕ 
ಸುವರ್ಣ್ಣಾದಾಯ ಬೆಟ್ಟ ನೀಡುವಡಕೆರೆ ಕಟ್ಟೆ ಕಾಲುವೆ (ಎಕ. 1, ಮಳವ. ೯೫-೨೫; 1506); 
ಅಡು ಮಗ್ಗ ಮನೆವಣ ಸುವರ್ಣಾದಾಯ ಕಾಡಾರಂಭ (ಮೈಲರಿ. ೧೯೪೬, ೨೯-೧೦; 1530). 
Ine.) 


(ಶೆಬಶಂ. ೩-೩೫ ವ). 


'ಸುವರ್ಣೋತ್ಸವ (ನಾ). ಐವತ್ತುವರ್ಷಗಳಿಗೆ ಮಾಡುವ ಉತ್ಸವ; 


ಐವತ್ತನೆಯ ವಾರ್ಷಿಕೋತ್ಸವಸಮಾರಂಭ ; ಚಿನ್ನದ ಹಬ್ಬ : ಸುವರ್ಣೋತ್ಸ: 
- - * ಮುಂತಾದ ಸ್ಮಾರಕಗಳನ್ನಾಚರಿಸುವುದು (ಶಿಕ್ಷದ. ೩೨೦). 1ಸ0.] 


ಸುವರ್ತಕ ೮೬೩೫ ಸುವಿಸಿ 


ಸುವರ್ತಕ (ನಾ). ಪ್ರಪಂಚವನ್ನು ನಾಶಪಡಿಸುವ ಒಂದು ಬಗೆಯ | |ಸುಷಾಲಿ "ಸುವ್ವಲಾಲೆ' ನೋ. 
ಮೋಡಗಳೆ ವರ್ಗ, - ಗುಂಪು: ದ್ರೋಣ ಮಹಾದ್ರೋಣ ಪುಷ್ಕಳಾವರ್ತ ಸುವಾಸನೆ (ನಾ). ಸುಗಂಧ; ಪರಿಮಳ: ಉಮಾಪತಿಯ ಮುಂದೆಸೆಯೊಳುದಿತ 
ಸುವರ್ತಕಂಗಳೆಂಬ ಮುಗಿಲ್ಲಳಂ ಬೆಸಸಿದಾಗಳ್‌ (ಪಂಪಭಾ. ೫-೯೫ ವ). ವ್ಯಾಪಿತಾಂತರ್ಗತಸುವಾಸನೆ ರಂಜಿಸುತ್ತಿರಲು (ಬಸಪು ೩೩-೭). (ಸಂ. ಸುವಾಸನಾ) 
[IP ಇದು "ಸಂವರ್ತಕ' ಎಂಬುದರ ಅಪಲಿಖಿತವಿರಬಹುದು] ಸುವಾಸಿತ (ಗು). ೧. ಒಳ್ಳೆಯ ವಾಸನೆಯಿಂದ ಕೂಡಿದ; ಪರಿಮಳ 
ಸುವರ್ನಾದಾಯ (ನಾ). ಎ ಸುವರ್ಣಾದಾಯ: ಅಡುಮನೆ ಕಳ ಕೊಟಾರ |5| ಯುಕ್ತವಾದ. ೨. ಸುಗಂಧದಂತೆ ವ್ಕಾಪ್ತವಾದ ,- ಹರಡಿದ: ಸಕಲ 
ಸುವರ್ನಾದಾಯ ಅಡ್ಡದೆರಿಗೆ ಚೌದೆರಿಗೆ (ಎಕ. 1/18). ಗುಂಡ್ಲುಪೇ. ೭೫-೧೦; 1576). 2ರಾಸುರಗಣಂಗಳರ್ತಿ ದೇಶವಿದೇಶಸುವಾಸಿತಕೀರ್ತಿ (ಗಣೇಶ. ೨-೪೬). 


(1? ಇದು 'ಸುವರ್ಣಾದಾಯ' ಎಂಬುದರ ಅಪಲಿಖಿತ) (ನಾ). ೩. (ಆಲಂ) ಹಿತವಾದುದು: ಫಾಲ್ಗುಣದ ಸುವಾಸಿತವಾದ ಬಿಸಿಲು 

ಸುವರ್ಲೋಕ (ನಾ). ಮೇಲಿನ ಏಳು ಲೋಕಗಳಲ್ಲಿ ಒಂದು: ಪಾತಾಳದಿಂ ದಿನದಲ್ಲಿ ಅರಣ್ಮಮಧ್ಮದ ದಾರಿಯಲ್ಲಿ ಅವನು ಬರುತಲಿರುವನು (ಧರ್ಮಸಾ. ೮೪). 
ಕಳಗೆ ಪಾದ ಸುವರ್ಲೋಕದಿಂ ಮೇಲೆ ಉತ್ತಮಾಂಗ (ಆದವ. ೧-೩). ([ಸಂ.) (ಸಂ.] 

ಸುವಲ್ಲಿ (ನಾ). ಒಂದು ಬಗೆಯ ಸಸ್ಕ; ಬಾಹುಜಿಗೆ: ''ಅವಲ್ಲುಜಃ, |10| ಸುವಾಸಿನಿ (ನಾ). ೧. ಗೌರವಸ್ತ ಮನೆಯ ಹೆಣ್ಣು; ಕುಲೀನೆ. ೨. ತಂದೆಯ 


ಸೋಮರಾಜೀ, ಸುವಲ್ಲೀ . . . ಬಾಹುಜಿಗೆಯ ಪೆಸರುಗಳು'' (ಸಿದ್ಧಾಂತಿ. ೧೩೩). ಮನೆಯಲ್ಲಿಯೇ ವಾಸವಾಗಿರುವ ಮದುವೆಯಾಗದ ಅಥವಾ ಮದುವೆ 
(ಸಂ. ಸುವಲ್ಲೀ) ಯಾದ ಹೆಣ್ಣು. ೩. ಕನ್ಮೆ: "“ಕಿಂಚಿತ್ತ್ವಾಢಾ, ಸುವಾಸಿನೀ - ಈ ೨ ಸೋವಾಸಿಣಿ'' 

ಸುವಸ್ತು (ನಾ). ಒಳ್ಳೆಯ ವಸ್ತು; ಉತ್ತಮ ವಸ್ತು: ಕೊಲಚಾಡೆಲ್ಲರ ಮುಂದೆ (ಹಲಾಯು. ೩೯-೩೨೯). ೪. ಮುತ್ತೈದೆ; ಸುಮಂಗಲಿ: ಕಲಶಕನ್ನಡಿ ಕರಿ ತುರಗ 
ರಚ್ಛೆಗಳೆಯುತ್ತಂ ಕಿತ್ತು ಮೆಯ್ಕೆಲ್ಲವಂ ಹರಿತಿಂದುಳ್ಳ ಸುವಸ್ತುವಂ . . . ಇರುವಳ್‌ ಗೋಕುಲ ವೃಷಭ ಬುಧನಿಚಯ ಗಿರಿಸಂಕುಳ ಸುವಾಸಿನಿ (ಕುವ್ಮಾಉ. ೩-೧೦೮); 


ತಾಂ ನೆಟ್‌ ಸೂಳೆಯ್ಕೆ (ಸೋಮೇಶ. ೭೩); ಬರುತಮಿರ್ದುವು ದೇಶದೇಶದ ಸುವಸ್ತುಗಳು | 15 


ರತಿಯ ಸಾುವಾಸಿನಿಕಾಂತೆಯರುಮರಿಸಿನಸುಗಂದಪುಷ್ಪಂಗಳಿಂದಲಂಕರಿಸುತ್ತಿರಲು 
(ನಂಬರ. ೫-೧೭); ಜನಿಯಿಸುವಟ್ಸ್‌ ಗಲ್ಲದ ಸುವಸ್ತುಗಳಿಲ್ಲ (ಪುಷ್ಪಪು. ೩-೭೧). (ಸಂ 


(ನವಮೋ. ೧೩-೫೧); ತಿಂಗಳಲ್ಲಿ ಒಂದೆರಡು ಬಾರಿಯಾದರೂ ಸುವಾಸಿನಿಯರನ್ನು ಮನೆಗೆ 
ಬರಮಾಡಿಕೊಂಡು ಉಡಿತುಂಬಿ ಕಳಿಸುತ್ತಿದ್ದಳು (ರಂಗರೋ. ೭೧). ೫. ಹೆಂಡತಿ; 
ಪತ್ನಿ: ರಾಮನ ಸುವಾಸಿನಿಯನೊರ್ಕಯ್ಕೊಳವುಂಚಿಟ್ಟು ಘೋರವಿಷವಚ್ರಾಸಿಯಂ 
ಕೊಂಡು ಖೇಚರಂ ಪಾಯ್ದನ್‌ (ಶ್ರೀರಾಮಾ. ೨೪೯-೫೭೩). (ಸಂ. ಸುವಾಸಿನೀ] 


ಸುವಹೆ (ನಾ). ಕರೀಲಕ್ಕಿಲಿ, ಮುಂಗಿಮೇವು, ಹಂಸಪಾದಿ, ಆನೆಬೇಲ ಮತ್ತು 
ರಾಶ್ಮೆ ಮುಂತಾದ ಗಿಡಗಳ ಹೆಸರು: "ಶೇಘಾಲಿಕಾ, ಸುವಹಾ . . . ಕರೀಲಕ್ಕಿಲಿ'' 
(ಸಿದ್ಧಾಂತಿ. ೧೨೮); ""ಭತ್ರಾಕೀ, ಸುವಹಾ . . . ಹಾವುಕಣ್ಣಿನ ಗಿಡ, ನಂಜಾರೇಗಿಡ , 


ಮುಂಗಿಮೇವುಗಿಡ'' (ಸಿದ್ದಾಂತಿ. ೧೩೮); ""ಗೋಧಾಪದೀ, ಸುವಹಾ - ೨ ಹಂಸಪಾದೀ |20| ಸುವಿಚಾರ (ನಾ). ಒಳ್ಳೆಯ ಯೋಚನೆ; ಯೋಗ್ಯವಾದ ವಿಚಾರ: ಸುವಿಚಾರಂ 

ಗಿಡದ ಹೆಸರುಗಳು'' (ಸಿದ್ಧಾಂತಿ. ೧೩೯); ""ಗಜಭಕ್ಷ್ಮಾ, ಸುವಹಾ . . . 'ತದುಕಿನ ಗಿಡದ ತನಗಾಗಲೀ ನುಡಿಯುಮಂ ಸಿಂಧೂದ್ಭವಂಗಟ್ಟಿ ಪಾಂಡುವೊಳಾಳೋಚಿಸೆ ತನ್ನೃಪಂ 

ಹೆಸರು, ಆನೇಬ್ಯಾಲ'' (ಸಿದ್ಧಾಂತಿ. ೧೪೦); ""ಏಲಾಪರ್ಣೀ, ಸುವಹಾ . . .೪ ಕುಡುವೊಡೆ (ಮಹಾನೇ. ೩-೧೩೧); ನೇರಿತಹ ಶರಣ ಸಂಚಾರಮಾರ್ಗದೊಳು ಸುವಿಚಾರ 

ಸಣ್ಣದುಂಪರಾಸ್ಮೆ, ರಾಶ್ಮೆ'' (ಸಿದ್ಧಾಂತಿ. ೧೪೪). (ಹಂ. ಸುವಹಾ। ದಿಂದಡಿಯನಿಡದೆ ತಲೆಯೊಳು ನಡೆದಾ ಕಾರಿಕಾಲಮ್ಮ ಶರಣಾಗು (ಅಟುತ್ರಿ. ೭೨). 
ಸುವಾಂಛಿತ (ನಾ). ಒಳ್ಳೆಯ ಆಸೆ ; ಉತ್ತಮವಾದ ಬಯಕೆ : ತ್ರಿಜಗಮಂ ಕಾವನ (xo.] 

ಸುವಾಂಛಿತವನೀವನ ಹಿಮಾಂಶುಧರನ . . . ಭಜಿಸಿದಳಗಜೆ (ಜೈಮಿಭಾ. ೧೫-೭೩). |25| ಸುವಿಚಾರಿತ (ನಾ). ಚೆನ್ನಾಗಿ ವಿಮರ್ಶೆಗೊಂಡುದು ,- ಪರಿಶೀಲ 

[ಸಂ.) ಗೊಂಡುದು: ಇವು ದುಷ್ಕರಕಾವ್ಮಂಗಳ್‌ ಸವಿಶೇಷವಿವರ್ತಿಗಳ್‌ ಸುವಿಚಾರಿತಮಾ 

ಸುವಾಡ (ನಾ). 67) : ಸಂಜಯಂ ರಣದಿ ಮುರಿದೋಡಿದಂ ನೃಪನನರಸುತಿರಲ್‌ ತೋರ್ಪೆ!ನಿ]ವಆ ಲಕ್ಷ್ಮ ಭೇದಮಂ ₹ಕಎರಾ. ೨-೧೧೩). |ಸಂ.] 

ಸಾತ್ಮಕಿ ಸುವಾಡವನ್ನರಿತು ಕಡುವೇಗದೋಳ್‌ ಸಂಜಯನ ಪಿಡಿದನು (ತುರಂಗ. ಸುವಿತರಣ (ನಾ). ಒಳ್ಳೆಯ ಉದಾರತೆ; ಪರಮೌದಾರ್ಯ: ಪರಮ 

೭೩-೮೪೪). ""ಒಳ್ಳೆಯ ನೇಲೆ'' (ತುರಂಗ. ಕೋಶ). 1?) ಮಹಿಮಾನಿದ್ರನಂ ಸುವಿತರಣಗುಣಮಣಿಗಣಸಮುದ್ರನನರಿದನತಿಬಲ ವೀರಭದ್ರ 
ಸುವಾರ , ಸುವ್ವಾರ, ಸೂವಾರ (ನಾ). ಅಡುಗೆಯವನು; ಬಾಣಸಿಗ: |30| ನನಾದಿರುದ್ರನನು (ಸಪ. ೫-೪೭). [ಸಂ.1 

ಬಳಿಕವನಟ್ಟ ಕೈಕರಣದ ಸುವಾರದ ವಿದ್ಯವೇನರಿದೊ ಕೊಟ್ಟರೀತಂಗೆಲ್ಲವನು ಸುವಿದಾನ "ಸುಯಿದಾನ' ನೋ. 

(ಶುಮ್ಮಾಅ. ೬-೧೪); ಕೊರಳಂ ಕೊಯಿದಲ್ಲಿ ರಕ್ತಮಾಂಸವನಟ್ಟು ನರಪತಿಗಿಕ್ಕೆ ಸುವಾರರು ಸುವಿದಾನಿ "ಸುಯಿದಾನಿ' ನೋ. 

(ನನ್ನಚಾ. ೫-೨೨). ಸುವ್ವಾರ: ಎಂದಿನಂದದೊಳು ಸಂಪೂರ್ಣಭೋಜನವಡೆಯ ಸುವಿದಿತ (ಗು). ಚೆನ್ನಾಗಿ ತಿಳಿದ ,-- ಮನವರಿಕೆಯಾದ: ಸುವಿದಿತಯತಿಭಂಗಂ 

ದಂದಮಂ ಸುವ್ವಾರರೊಳ್ಬೇಳ್ವುದಂ (ಸಮ್ಮಕ್‌. ೪-೧೨). ಸೂವಾರ : ಗಂಗೆಯ ತಡಿಯಲ್ಲಿ ಭಿನ್ನವೃತ್ತಮೆಂದಿಂತು ವಾಕ್ಕದೋಷಮಿವಕ್ಕುಂ (ಕಾವ್ಕಾವ. ೪೫೫. (೫೦.] 

ತನಗೇಕಭುಕ್ತಿಗನ್ನಂಗೈಯೆ ಸೂವಾರಗೊರೆದು ಜಂಗುಳಿ ಪರಿಸೆಯ ತೃಪ್ತಿಗುಜ್ಜುಗಿಸೆಂದು |35| ಸುವಿಧಾನ (ನಾ). ಅಚ್ಚುಕಟ್ಟು; ಸುವ್ಯವಸ್ಥೆ: ನಾಳೆ ನೇಸರ್ಮೂಡದ 


ಮುನ್ನಮೆ ವಿಷಾಪಹಾರಂ ಮಾಡಿದಪ್ಲೆನಿಂದಿನೊಂದು ರಾತ್ರಿಯುಮಂ ಪರೇತವನ 
ಸ್ಮಾನದಿಂ ತೊಲಗಲೀಯದೆ ಕಾಪಂ ಸುವಿಧಾನಮಾಗೆ ಮಾಡಿಂ («ಸುಕುಮು. ೭-೮ ವ). 
[ಸಂ.). 


ಹಿಂಗಿಸಿದನು ಗೃಹಪತಿಯ (ಭರಚ. ೭೩-೨೭). 
[ಆ ಸಂ. ಸೂಪಕಾರ ./ ಪ್ರಾ. ಸೂವ./ ಮರಾ. ಸುವಾರ್‌ 1 

ಸುವಾರಾಹಿ (ನಾ). ಸಪ್ತಮಾತೃಕೆಯರಲ್ಲಿ ಒಬ್ಬಳು: ""ಬ್ರಾಹ್ಮಿ ಮಾಹೇಶ್ವರಿ 
ಕೌಮಃರಿ ವೈಷ್ಣವಿ ಸುವಾರಾಹಿ ಮಾಹೇಂದ್ರಿ ಚಾಮುಂಡಿಯೆನೆ ಸಪ್ತಮಾತೃಕೆಯರು'' 
(ಮಂಗಲಾ. ೫-೧೪). [ಸಂ. ಸುವಾರಾಹೀ) 

»ವಾರಿ (ನಾ). ನಿರ್ಮಲವಾದ ನೀರು: ನೂತನ ಸುವಾರಿಗಳ ನಡೆಗುಡದ 
ದಾರಿಗಳ ಭೂತಳದ ಸಿರಿ ಮೆಚಯೆ . . . ವರ್ಷರ್ತು ಚೆಲ್ವಾದುದು (ಜೈಮಿಭಾ. ೧೭-೪). 

(ಸಂ.) 

ಸುವಾರ್ತೆ (ನಾ). ೧. ಒಳ್ಳೆಯ ಸುದ್ದಿ; ಶುಭಸಮಾಚಾರ. ೨. (ಕ್ರಿಸ್ತನು 
ಉಪದೇಶಿಸಿದ) ಸಂದೇಶ: ಪುರೋಹಿತ ಸಂತ ಮಾರ್ಕನ ಸುವಾರ್ತೆಗಳ 
ಸುಸ್ಪಷ್ಟವಾಗಿ ವಾಚಿಸಿದನು (ಪುನರು. ೧೭೬). [ಸಂ. ಸುವಾರ್ತಾ] 


ಸುವಿಧಾನಿ "ಸುಯಿದಾನಿ' ನೋ. 

ಸುವಿಭಕ್ತಿ (ನಾ). ವಿಭಕ್ತಿಪ್ರತ್ಮಯಗಳ ಒಳ್ಳೆಯ ಸಮುಚಿತಪ್ರಯೋಗ: 
ವರರುಚಿಯ ಚಾಣ್ಮೆ ಗೋಪಾಲಿಕನ ಬೆಡಗು ಭಾಗುರಿಯ ಗೂಢತೆ ಧನಂಜಯನ 
ಪರ್ಯಾಯ ಮುರಹರಿಯ ಸುವಿಭಕ್ತಿ ವಿಶ್ವಪ್ರಕಾಶನ ಚದುರು ನಾಗವರ್ಮನ ಕನ್ನಡಂ 
(ಮಂಗರಾ. ೨-೪). ([ಸಂ.) 

ಸುವಿಸಿ (ನಾ). ಒಳ್ಳೆಯ ಬಿಸಿ.. - ಶಾಖ: ವಡ್ಡಿ ಕಿರುವಲ್ಲೆಯಂ ವಡ್ಡಗಜವನಿದಿಗಿಡ್ಡ 
ಪ್ರಮಾಣದಿಂ ಪಚನಿಸಿ ಕಡಗಿ ಜವದಿ ರುಡ್ಡಿನ ಸುಎಸಿಯಿಂದ ಬಡಿಸಿ ಘೃತಮಂ ನೀಡೆ 
ಲಡ್ಡು ಗೆಯನರ್ಪಿಸುವುದು (ಲಂಗವ. ೮-೧೩). [ಸ್ಕ್ಮು - + ಬಿಸಿ) 


40 


45 


ಸುವೃತ್ತ 


ಸುವೃತ್ತ (ನಾ). ೧. ಉತ್ತಮವಾದ ವೃತ್ತ: ""ಸುವೃತ್ತ 
(ನಾನಾರ. ೭೧ ಟೀಕು). ೨. ಒಳ್ಳೆಯ ನಡತೆ. 
ಸುವೃತ್ತರ್‌ (ಬಹುವ) ಎ ೧. ಒಳ್ಳೆಯ ನಡತೆಯುಳ್ಳವರು. ೨. ಚೆನ್ನಾಗಿ 
ದುಂಡಾಗಿರುವ ಮೊಲೆಯುಳ್ಳವರು. ೧, ೨: ಹರನುರಿಗಣ್‌ ಸುಡೆ ಮಜೆ 
ವೊಕ್ಕರಲಂಬನ ಬಿಸುಪುಗಳೆದು ಪೊರೆದುದು ತರುಣೀಗುರುಕುಚಮಿದು ಚಳಿಗಳೆದುದು 
ವರಂಗೆ ಮಲೆವುಗೆ ಸುವೃತ್ತರೇಗೆಯ್ಕರೊ ಪೇಳ್‌ (ರಾಜಶೇ. ೯-೧೪). (ಸೆಂ. 
ಸುವೃತ್ತಪ್ರಸ್ತಾರ (ನಾ). (2) : ನಿಮ್ನನಾಭಿಯುಂ ಪ್ರಸ್ತಚೂಚುಕನುಂ ಸುವೃತ್ತ 
ಪ್ರಸ್ತಾರನುಂ . . . ಅಪ್ಪ ವಿಜಯಪರ್ವತಗಜೇಂದ್ರಂ ಬಂದು ಮುಂದೆ ನಿಲ್ವುದುಂ 
(ಆದಿಪು. ೧೨-೫೬ ವ). (ಸಂ. 
ಸುವೃಷ್ಟಿ (ನಾ). ಒಳ್ಳೆಯ ಮಳೆ: ಸುವೃಷ್ಟಿ ಸೊಂಪಚ್ಚರಿಯಾಗೆ (ಪುಷ್ಪಪು. ೧-೫೦); 
ಪರಿಪರಿಯ ಯಜ್ಞವನು ವಿರಚಿಸಿ ಸುರಪತಿಯ ಸಂತುಷ್ಟಿಬಡಿಸಲು ಸುರಿವನವ 
ಸಂಪೂರ್ಣವಾಗಿ ಸುವೃಷ್ಟಿಯನು ಜಗಕೆ (ಕುವ್ಮಾಉ. ೪-೬೦). [ಸಂ.] 
ಸುವೆ "ಸುಬೆ' ನೋ. 
ಸುವೇದಿಸು (ಕ್ರಿ). ಚೆನ್ನಾಗಿ ತಿಳಿಯುವಂತಾಗು: ಮೂದಲಿಸಲುಂ ಪ್ರಾಣವಂಚಕ 
ನಾದವಂಗಂ ಲಿಂಗಭಕ್ತಿ ಸುವೇದಿ(ಪಾಕಾಂ. ಧಿ]ಸದು ಧನವಂಚಕಂಗೆ ಸುಸಾಧ್ಯವಾಗದದು 
(ಸು - + ವೇದಿಸು] 
ಸುವ್ಯಕ್ತ (ನಾ). ೧. ಚೆನ್ನಾಗಿ ತಿಳಿಯಲ್ಪಡುವುದು ,- ವ್ಯಕ್ತವಾಗುವುದು: 
ಗುಡ್ಡವ್ವೆಯ ವಿನಿರ್ಮಳಭಕ್ತಿ ಸರ್ವಜನಂಗಳೊಳು ಸುವ್ಮಕ್ತವಾಯಿತು (ಬಸಪು. ೫೭-೬೬). 
೨. ಪ್ರತ್ಯಕ್ಷವಾಗಿ ಗೋಚರಿಸುವವನು: ದನುಜರಿಪು ಸುವೃಕ್ತನವೃಕ್ತನನು 
ಸದಸದ್ರೂಪನವ್ಯಯನೊಪ ವಿಷ್ಣುವ ನೆನೆದು ವಿಸ್ತರಿಸಿದನು ಕಥೆಯ (ಕುವ್ಮಾಅ. ೨-೧೦). 
[ಸಂ.] 
ಸುವ್ಯವಸ್ಥಿತ (ಗು). ೧. ಚೆನ್ನಾಗಿ ವ್ಯವಸ್ಥೆಯಾದ ,-- ಏರ್ಪಾಡಾದ. (ನಾ). 
೨. ಚೆನ್ನಾಗಿ ವ್ಯವಸ್ಥೆಗೊಂಡುದು ,-- ವ್ಯವಸ್ಥಿತವಾದುದು: ಚಿತ್ರಕಲಾ 
ಪ್ರದರ್ಶನವು ಸುವ್ಯವಸ್ಥಿತವಾಗಿ ಪ್ರದರ್ಶಿಸಲ್ಪಟ್ಟಿತು (ರೂಢಿ). [ಸಂ.) 
ಸುವ್ಯವಸ್ಥೆ (ನಾ). ಒಳ್ಳೆಯ ಏರ್ಪಾಟು; ಉತ್ತಮವಾದ ವ್ಯವಸ್ಥೆ: 
ವ್ಯವಸ್ತಿತವಾಗಿ ಅಡುಗೆ ಮಾಡಿದರಷ್ಟೆ ಸಾಲದು, ಅದನ್ನು ಬಡಿಸುವುದರಲ್ಲೂ 
ಸುವ್ಮವಸ್ತೆಯಿರಬೇಕು (ಅಡುಸೌ. ೧೧೯೯). ಸಂ. ಸುವೃವಸ್ತಾ] 
ಸುವ್ರತ (ನಾ). ೧. ಧಾರ್ಮಿಕವಿಧಿಯನ್ನು ಸರಿಯಾದ ರೀತಿಯಲ್ಲಿ 
ಆಚರಿಸುವುದು. ೨. ಒಳ್ಳೆಯ ವಿಧಿ ; ಉತ್ತಮವಾದ ನೇಮ. ೩. ಧಾರ್ಮಿಕ 
ವಿಧಿಯನ್ನು ಸರಿಯಾದ ರೀತಿಯಲ್ಲಿ ಆಚರಿಸುವವನು; ನೇಮಸ್ಸ್ಥ. 
೪. [ಜೈನ] ಇಪ್ಪತ್ನಾಲ್ಕು ತೀರ್ಥಂಕರರಲ್ಲಿ ಇಪ್ಪತ್ತನೆಯ ತೀರ್ಥಂಕರನ 
ಹೆಸರು. ೨, ೪ : ವದನಂ ಚಂದ್ರಪ್ರಭಂ ವಿಕ್ರಮಭುಜನುಜಿತಂ ಪಾಣಿ ಪದ್ಮಪ್ರಭಂ 
. ಮತಿ .ಪುರುಚರಿತಂ ಶೀತಲಂ ಸುವ್ರತಂ ತಾನದಲ್‌ಂ ಪ್ರತ್ಮಕ್ಷತೀರ್ಥೇಶ್ವರನೆನೆ 
ನೆಗಟ್ಟಿಂ ಪದ್ಮನಾಭಪ್ರಧಾನಂ (ಅರ್ಧನೇ. ೧-೪೩); ಪುರುದೇವಾದಿಗಳೊಲಿಸಿದ ಪರಮ 
ಶ್ರೀವಧುವನೊಲಿಸಿಯುಂ ಪರವನಿತಾನಿರಪೇಕ್ಷಕನೆನಿಸಿದ ದೇವರ ದೇವಂ ಕುಡುಗೆ 
ಸುವ್ರತಂ ಸುವ್ರತಮಂ (ಯಶೋಚ. ೧-೧). (ಸಂ. 
ಸುವ್ರತೆ (ನಾ). ೧. ನೇಮವನ್ನು ನಿಷ್ಠೆಯಿಂದ ಆಚರಿಸುವವಳು. ೨. ಸಲೀಸಾಗಿ 
ಹಾಲು ಕೊಡುವ ಹಸು: ""ಸುವ್ರತಾ, ಸುಖಸಂದೋಹ್ಮಾ - ೨ ಸುಲಭವಾಗಿ ಹಾಲು 
ಕರಿಯಲೀಸುವ ಆಕಳು, ಕಾಡದೇ ಕರಿಯುವ ಹಸುವು''` (ಸಿದ್ಧಾಂತಿ. ೨೯೫). ೩. [ಜೈನ] 
ಜಿನನ ತಾಯಿಯ ಹೆಸರು. ೨, ೩ : ಶ್ರೀಮದ್ದಯಾಮೂಲಧರ್ಮದವೊಲ್‌ ವಿಶ್ರುತ 
ಸುವ್ರತಾಚರಿತಮೇಂ ಚೆಲ್ರಾಯ್ತೊ ಗವ್ಮಾಶ್ರಯಂ (ಲೀಲಾವ. ೫-೧೦೩). (ಸಂ. ಸುಪ್ರತಾ। 
ಸುವ್ವಲಾಲೆ , ಸುವಾಲಿ , ಸುವ್ವಲೆ , ಸುವ್ವಾಲೆ (ನಾ). ೧. ಶುಭಕಾರ್ಯಗಳಲ್ಲಿ 
ಹೆಂಗಸರು ಒಟ್ಟಿಗೆ ಹಾಡುವ ಹಾಡು; ಸೋಬಾನೆ: ಅವ್ವ ನೀವೇನನಾಡಿರಿ 
ಚಕ್ರವರ್ತಿಯ ಸುವ್ವಲಾಲೆಯನಾಡಿಸುವರು (ಭರಚ. ೫-೧೫). ಸುವಾಲಿ: ೨. 
ಒಂದು ಬಗೆಯ ಪದ, - ಹಾಡು: "ತತ್ತ್ವಸುವಾಲಿ' ಪರಾ. ಸುವ್ವಲೆ: ೨. 
ಮೇಹುಗಾಡಿನೊಳವರ ಮೈ ಮಿಗೆ ಸೋಹಿದರೆ ಸುವ್ತಲೆಯ ಸುಬ್ಬಲೆಯಾಹವದಲೇ 


ಅತಿ ವರ್ತುಲ'' 


(ಬಸಪು. ೩೯-೧೯). 


೮೬೩೬ 


5 


10 


1s 


30 


3s 


40 


4s 


ಸುಶೀಲ 


|  ತೋಳತೆಕ್ಕೆಯ ತೋಟಿ ತೇಗುವೊಡೆ (ಕವ್ಮಾಅ.೧೩-೧೭). ಸುವ್ವಾಲೆ : ೨. ವಾದಿರಾಜನಾಳ್ವ 

ಹಯವದನ ತಾನೆ ಪೇಳ್ವ ಜಗ ಬಿರುದಿನ ಸುವ್ವಾಲೆಯ ಪದವಿದು (ವಾದಿಕೀ. ೧೫೩-೩೫). 

| ೩. [ಸಂಗೀತ] ಒಂದು ರಾಗದ ಹೆಸರು: ಶ್ರೀರಾಗ ಸಾಳಂಗ ಭೂಪಾಳಿ 

| ಕಾಂಬೋಧಿ ಭೈರವಿದ್ವಯ ದೇಶಿ ಕಲ್ಕಾಣಿ ಸುವ್ವಾಲೆ ಮಾಧವಿ ಶ್ರೀ ಶಂಕರಾಭರಣ 

| - - - ಬತ್ತೀಸರಾಗಮಂ ಪಾಡುತ್ತಲೊಪ್ಪಿದರ್ಗಾಯಕಜನಂ (ಸಿದ್ದಕಾ. ೩-೫). 

j [«- ತೆಲು. ಸುವಾಲ, ಸುವ್ವಾಲ, ಸುವ್ವಾಲು] 

| ಸುವ್ವಲೆ "ಸುವ್ವಲಾಲೆ' ನೋ. 

ಸುವ್ವಳಿಸು (ಕ್ರಿ). ಶಬ್ದಮಾಡು; ಕೂಗು(?) : ತೇರು ಶೃಂಗಾರವಾಗಿ ಬಾಗಿಲಿಗೆ 
ಬಂದಿದೆ ತಾಯಿ ನಿಮ ಪಯಣ ಕಳುವ(ಲಿ)ಬೇಕೆನುತಲೆ ಕಾಳಿ ಸುವ್ವಳಿಸಿ ಹಿಡಿದವೆ 
(ನಾಪದ. ೨೦೦). (+ - ಇಸು 

| ಸುವ್ವಾರ "ಸುವಾರ' ನೋ. 

ಸುವ್ವಾರಿ (ನಾ). ಅಡುಗೆ ಮಾಡುವವಳು; ಬೋನಗಿತ್ತಿ: ಕೆತ್ತಿದ ರತ್ನಾಭರಣ 
ಭೂಷಿತ ಬೋನಗಿತ್ತಿಯರ್ಸುವ್ವಾರಿಗಳಿಗೆ ಅತ್ಮಧಿಕಾರದಿ ನೀನಿರ್ಪದೆಂದು ಕೈವರ್ತಿಸಿ 
ಕೊಟ್ಟಳಾಯಕಗೆ (ಮೋಹತ. ೧೦-೪೨); ತದುಕಿಲ ಸುಂಡೆ . . . ಗುಳ್ಳ ತಿಂತ್ರಿಣಿಯುಪ್ಪು 
ಗಾಯಿಗಳೆಲ್ಲ ಸುವ್ವಾರಿಯರು ಬಡಿಸಿದರು (ಆನಂರಾ. ೬-೨೫-೩೮). 

(ಸುವ್ವಾರ (ಆ ಸುವಾರ) 4 - ಇ] 

ಸುವ್ವಾಲೆ “ಸುವ್ವಲಾಲೆ' ನೋ. 

ಸುವ್ವಿ (ನಾ). (ಕುಟ್ಟುವಾಗ, ಕೇರುವಾಗ ಮುಂತಾದ) ಸಂದರ್ಭಗಳಲ್ಲಿ 
ಹಾಡುವಾಗ ಬಳಸುವ ಹಾಡಿನ ಒಂದು ಸೊಲ್ಲು: ಚಂದನದೊರಳಲ್ಲಿ 
ಪೂಯ್ದು ಬಿದಿರಕ್ಕಿಯನುನ್ಮದದಂತಿದಂತದೊಂದೊನಕೆಯನೆತ್ತಿ ನುಣ್ಣನಿಯ ಸುವ್ವಿಯ 
ಗಾವರದೊಳ್‌ ತೊಡರ್ಚಿದೋಪನಿಗೆ ಪುಳಿಂದಿ ಪಾಡಿದಳ್‌ (ಲೀಲಾವ. ೮-೩೦); 
ಒರಲ್ಲಳೊಳಂ ಬಿದಿರಕ್ಕಿಯಿಕ್ಕಿ 'ನಿಚ್ಚಳಮನ ಸುವ್ವಿ ಕಾಡೊಡೆಯ ಸುವ್ವಿ ಮನೋಹರ 
ಸುವ್ವಿ ಸುವ್ಟಿಯಂದಳವಡೆ ರಾಗದಿಂ ತಳಿಸಿದರ್‌ ವನದಲ್ಲಿ ಪುಳಿಂದಕಾಂತೆಯರ್‌ 
(ಗರ. ೧-೧೨೩); ಸುವ್ವಿ ಅಂದರೆ ತಿಳೀದೇ ಒನಕೇರಾಗ (ಗಾದ). "ಸುವ್ವಾಲೆ' ಪರಾ. 

[€- ತೆಲು. ಸುವ್ವಿ] 

ಸುವ್ವಿಗೆಯ್‌ (ಕ್ರಿ): ಹಾಡು; ಪದಹೇಳು: ನನ್ನ ಭಾವನೆಯ ಕುಸುಮಗಳ 
ಮುದ್ದಿಟ್ಟೆ ಮೂಸಿ ಸುವ್ವಿಗೆಯ್ಕುತಲಿದ್ದೆನಾಗ ನಿನ್ನನು ಮನದ ಕುಂಚಗಳ ಬೀಸಿ 
(ಪಯಣ. ೭೨-೪). [ಸುವ್ವಿ * ಕೆಯ್‌] " 

ಸುಶಬ್ದ (ನಾ). ೧. ಒಳ್ಳೆಯ ಶಬ್ದ. ೨. ವ್ಯಾಕರಣಶುದ್ದವಾದ ಶಬ್ದ. ೧, ೨: 
ಅಡರ್ದ ಪಿತನಂತೆ ಲಕ್ಷಣ ಸುಶಬ್ದಮನೀವುದು (ಮಂಗರಾ. ೨-೬). [ಸಂ.] 

ಸುಶಿಕ್ಷಿತ (ಗು). ೧. ಚೆನ್ನಾಗಿ ತರಬೇತಿ ಹೊಂದಿದ ,- ಪಳಗಿದ: ಚಿತ್ತಾಲರು 
ಈಗಿನ ಕಾಲದ ಸುಶಿಕ್ಷಿತ ಕಲಾವಿದರು ಒಪ್ಪಲಿ, ಒಪ್ಪದಿರಲಿ ನವೀನಪ್ರಜ್ಞೆ ಅವರನ್ನು 
ಆವರಿಸಿದೆ (ಅಬೋಲೀ. ೪ ಮುನ್ನುಡಿ). (ನಾ). ೨. ಚೆನ್ನಾಗಿ ತಿಳಿದವನು; ಉತ್ತಮ 
ಶಿಕ್ಷಣವನ್ನು ಪಡೆದವನು: ""ಚತುರಂ ಪ್ರವೀಣಂ ಕುಶಲನಭಿಜ್ಞಂ ಸುಶಿಕ್ಷಿತನೆನಲ್‌ 
ದಕ್ಷಂ'' (ಮಂಗರಾ. ೬೬-೩); ಅವನು ಚಮತ್ಕಾರಶೂನ್ಮನಾದ ಬಡಾಯಿಗಾರ 
ಮಾತ್ರವಲ್ಲ, ಸುಶಿಕ್ಷಿತನಲ್ಲದ . . . ಆಡಂಬರವೃಕ್ತಿಯೆಂದು ಆಗ ಪ್ರತಿಯೊಬ್ಬರಿಗೂ 
ಮನದಟ್ಟಾಯಿತು (ಪುನರು. ೩೩೩). ೩. ಬಿಲ್ಲುವಿದ್ಮೆಯನ್ನು ಬಲ್ಲವನು; 
ಧನುರ್ವಿದ್ಕಾಪಾರಂಗತ: "“ಕೃತಪುಂಖಃ, ಸುಶಿಕ್ಷಿತ: - ಈ ೨ ಬಿಲ್ಲವಿದ್ಯೆಯಂ 

[ಸಂ.] 

ಸುಶಿಕ್ಷೆ (ನಾ). ಒಳ್ಳೆಯ ಶಿಕ್ಷಣ; ಉತ್ತಮವಾದ ತರಬೇತು: ಗುರುವೆ ದೀಕ್ಷೆ 
ಸುತಿಕ್ಷೆ ಮೋಕ್ಷ ಕಾರಣಕರ್ತವಲ್ಲದಿನ್ನೋರ್ವರಿಲ್ಲ (ಮೈಲಾರ. ೧-೩). (ಸಂ. ಸುಶಿಕ್ಟಾ] 

ಸುಶೀಲ (ಗು). ೧. ಒಳ್ಳೆಯ ನಡತೆಯ; ಸಚ್ಚಾರಿತ್ರದ. (ನಾ). ೨. ಒಳ್ಳೆಯ 
ನಡತೆ; ಸಚ್ಚಾರಿತ್ರ. ೩. ವ್ರತ; ನೇಮ: ಲೀಲೆಯಿಂ ಮಾಡುತ್ತ ಹಿಡಿದ ಸುಶೀಲವಂ 
ನಡೆಸಲ್‌ (ಬಸಪು. ೨೭-೧೬). ೪. ಒಳ್ಳೆಯ ನಡತೆಯುಳ್ಳವನು: ಪಎತ್ರಭಕ್ತಿ 
ಸುಶೀಲರಪ್ಪರ: ಕೀರ್ತಿವೆತ್ತಿಹರು (ಬಸಪು. ೫೪-೮೫); ಸಿರಿಯಮುಳ್ಳವನೇ 

[ಸಂ.) 


ಬಲ್ಲವಂ'' (ಹಲಾಯು. ೭೭-೩೧೭). 


ಸುಶೀಲನು (ಕುವ್ಮಾಉ. ೩-೩೮). 


ಸುಶೀಲೆ 


ಸುಶೀಲೆ (ನಾ). ಒಳ್ಳೆಯ ನಡತೆಯುಳ್ಳವಳು; ಸಚ್ಚಾರಿತ್ರೆ: ಸಂಗನ ಬಸವಂ 
ಕೆಲವು ದಿನಂಗಳರ ಕಳೆದು ಸತ್ಕುಲ ಸಾದೃಶ್ಶ ಸುಶೀಲೆಯರಪ್ಪ ಗಂಗಾದೇವಿ ಮಾಯಾ 
ದೇವಿಯರೂಡತಣ ಎವಾಹಸಂಪದದಿಂ ಸಂತಸುಖಮಿರ್ದು (ಬಸರ. ೬-೨); ಮೇಲೆ 
ಬಿದ್ದು ಪೂರಳ್ಹು ಭಕ್ತಿ ಸುಶೀಲೆ ಮುನಿನಾಥನ ಪದಪ್ರಕ್ಷಾಲನಂಗೆಯ್ದು (ಬಸಪು. ೫೨-೪). 

(ನಂ. ಸುಶೀಲಾ! | 

ಸುಶೌಚಿ (ನಾ). ತುಂಬ ಶುಚಿಯಾಗಿರುವವನು; ಅತಿ ಶುಭ್ರತೆಯಿಂದ | 
ಕೂಡಿರುವವನು: ಸುಶಾಚಿಗಳುಚ' . . . ಶಿವನನೊಲಿಸಿದ ಮುನೀಶ್ವರರು | 
ಕಣ್ಣೆಸೆದರು (ಹಚಕಾ. ೬-೩೬). (ಸಂ, ಸುಶೌಚಿನ್‌] 

ಸುಶ್ರಾವ್ಯ (ಗು). ೧. ಕೇಳಲು ಹಿತಕರವಾದ: ಈತಂ ಸುಶ್ರಾವ್ಮಚರಿತ | 
ನಖಿಳಮಂಗಳನಿಲಯಂ (ವಸ್ತದಂ. ೬-೪೧), (ನಾ). ೨. ಕಿವಿಗೆ ಇಂಪಾಗಿರುವುದು: |16 
ಕಾವೃಮಿದು ಭುವನದೋಳ್‌ ಸಕಲಜನರಿಂದ ಸುಶ್ರಾವೃಮಪ್ಪಂತೆನ್ನ ವದನಾಬ್ದದಲ್ಲಿ 
ನೀನೆ ವ್ಯಾಪಿಸಿರ್ದಮಲಸುಮತಿಯಂ ತಾಯೆನಗೆ ತಾಯೆ (ಚೈಮಿಭಾ. ೧-೪). (ಸಂ. 

ಸುಶ್ರುತ (ಗು). ೧. ಚೆನ್ನಾಗಿ ಕೇಳಿದ. (ನಾ). ೨. ವೇದಪಾರಂಗತ. 
೩, ಆಯುರ್ವೇದಚಿಕಿತ್ಸಾಶಾಸ್ತ್ರವನ್ನು ಬರೆದ ಒಬ್ಬ ಯಷಿಯ ಹೆಸರು. 
“ಚರಕ್ಕ' ಹೋ, (ಸಂ. 

ಸುಶ್ರೋಣಿ (ನಾ). ಸುಂದರವಾದ ನಿತಂಬವುಳ್ಳವಳು; ಚೆಲುವೆ: ವಾಣಿ 
ಬೊಮ್ಮನ ರಾಣಿ. , , ಸುಶ್ರೋಣಿ. . . ಕಾಮಿತದಾನಿ ವರವೀಯೆ (ಕೌಶಿರಾ. ೧-೨); 
ಬಂದಳಂಗಜನ ಜಯಸಿರಿ ತಾನೆನಲ್ಬಭಾವತಿಯೆನಿಪವನ ರಾಣಿ ಸುಶ್ರೋಣಿ 
ಸರ್ಪವೇಣಿ (ಜೈಮಿಭಾ. ೧೧-೭). (ನಂ. ಸುಶ್ರೋಣೀ) 

ಪುತ್ನಕ್ಷ (ಗು). ಒಳ್ಳೆಯ ನಯ, ನುಣುಪುಗಳಿಂದ ಕೂಡಿದ; pt 
ಮೆರುಗುಗೊಂಡ: ಅಸಾಡೃಶ್ಮಮುಂ ಧೃಶ್ಮಮುಮಾದ ಸುಶ್ನಕ್ಷ ಸುಧಾಭಿತ್ತಿ 
ಭಾಗಂಗಳಿಂದಮಪೂರ್ವಭಿತ್ನಿಯಂ ತಳೆದು (ಚಂದ್ರಷು. ೧೫-೭೦ ವ). [ಸಂ.1 | 

ಸುಶ್ಲೋಕ (ನಾ). ಹೆಚ್ಚಿನ ಸ್ತುತಿಗೆ ಪಾತ್ರನಾದವನು: ಶ್ರೀಕರದಮಳದಿಗ್ರರಿತ 
ಪುಶ್ಲೋಕನೆನಲೇಕಾಂತರಾಮಶಿವೈಕ್ಕನಿಪ್ಪನು (ಬಸಪು. ೪೯-೨). (ಸಂ. 

ಸುಷಮ (ಗು). ೧, ಸಮನಾದ; ಸಮಾನವಾದ. ೨. ಸುಂದರವಾದ; 
ಚೆಲುವಾದ. (ನಾ). ೩. ಒಳ್ಳೆಯದು; ಶುಭವಾದುದು: "“ಪ್ರಾಗ್ರ್ಯಂ..-. 
ಸುಷಮಂ, ವಾಮಂ, ಶುಭಂ, ಪೇಶಲಂ - ಈ ೨೯ ಒಳ್ಳಿತು'' (ಹಲಾಯು. ೧೧೪-೪). 
೪. [ಜೈನ] ಅವಸರ್ಪಿಣಿ ಕಾಲಭೇದಗಳಲ್ಲಿ ಒಂದು; ಸುಖವುಳ್ಳ ಕಾಲ: 
ಮಧ್ಯಮಭೋಗಭೂಮಿಸ್ಟಿತಿಯೊಳ್‌ ಮೂಜಂಕೋಟಾಕೋಟಿ ಸಾಗರೋಪಮಪ್ರಮಾಣಂ 
ಸುಷಮಮೆಂಬ ಕಾಲಮುಂ (ಅದಿಪು. ೬-೪೮ ವ); ಒಂದರೊಳಗಾರಾರು ಕಾಲವು | 
ಸಂದು ಸುಪಸುವ ಸುಷಮ ಸುಷದುಷ . . . ಎಂಬ ಕಾಲಗಳು (ಬಜ್ಜಪು. ೮-೩೨); 
ಅವಸರ್ಪಿಣಿಕಾಲ. ಇದನ್ನು ಆರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ . . . ಚ 
ಸುಖವುಳ್ಳದು (ಸುಘಮ) (ಭಾರದ. ೧೬೧). "ದುಷ್ಪಮ' ಪರಾ. (೫0.1 | 

ಸುಹಮಹುಪ್ಪಮ (ನಾ). [ಜೈನ] ಅವಸರ್ಪಿಣಿ ಕಾಲದ ಒಂದು ಭಾಗ; ಹೆಚ್ಚು | 
ಸುಖ ಮತ್ತು ಕಡಿಮೆ ದು:ಖವುಳ್ಳ ಕಾಲ: ಜಘನ್ಮಭೋಗಭೂಮಿ 
ಸ್ತಿತಿಯೊಳು ಎರಡು ಕೋಟಾಕೋಟಿ ಸಾಗರೋಪಪ್ರಮಾಣಂ ಸುಷಮದುಷ್ನಮವೆಂಬ 
ಕಾಲಮುಂ (ಆದಿಪು. ೬-೪೮ ವ); ಎರಡನೆಯ ಸುಪಮಕಾಲದ ಪೊರೆಯೊಳ್‌ ಮೂಲನೆಯ 
ಸುಪಮದುಪ್ಪಮಕಾಲಂ (ಪಂದಾಮು. ೧-೫೬). ಪಂ] 

ಸುಷಮಸುಷಮ (ನಾ). [ಜೈನ] ಅವಸರ್ಪಿಣಿಕಾಲದ ಒಂದು ಭಾಗ; 
ಅತಿಸುಖವುಳ್ಳ ಕಾಲ; ನಾಲ್ಕುಕೋಟಾಕೋಟಿ ಸಾಗರೋಪಮ ಪ್ರಮಾಣಂ 
ಸುಷಮಸುಷಮಮೆಂಬ ಕಾಲಮುಂ (ಆದಿಪು. ೬-೪೮ ವ); ಕಾಲಂ ಪ್ರವರ್ಶಿಕುಂ 
ಸುಷಮಸುಷಮಮೆಂಬೀ ಪೆಸರಿಂ (ಪಂರಾಮಾ. ೧-೪೫); ಅವಸರ್ಪಿಣಿಕಾಲ. ಇದನ್ನು ಈ 
ಕೆಳಗೆ ಕಂಡಂತೆ ಆರು ಎಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ೧. ಅತಿಸುಖವುಳ್ಳುದು 
(ಸುಷಮಸುಷಮ) (ಭಾರದ. ೧೬೧). "ದುಷಮದುಷಮ' ಪರಾ. (೬೦.1 

ಸುಷಮಸುಷಮೆ (ನಾ). ಇ ಸುಷಮಸುಷಮ: ಅವಸರ್ಪಿಣಿಯ ಕಾಲಂ 
ಸುಷಮಸುಫಮೆಯುಂ ಸುಷಮದುಪ್ಪಮೆಯುಂ . . . 


5 


15 
20 
25 
30 


35 


40 


45 


ಅಕ್ಕುಂ ( ಆಬಿಪು. ೩-೧೫ ವ); 


೮೬೩೭ 


ಸುಷುಮ್ನೆ 


ಬ 


| ಉತ್ಪರ್ಪಿಣಿ ಸುಪಮಸುಷಮೆಯುಂ ಸುಷಮಯುಂ ಸುಪಮದುಷ್ಟಮೆಯುಂ . 

| ಅಕ್ಕು೦ (ಚಂದ್ರಪು. ೧೬-೧೬ ವ). ([ಸಂ. ಸುಷಮಸುಪಷಮಾ] 

ಸುಷಮೆ (ನಾ). ೧. ಅತ್ಯಂತ ಚೆಲುವು ,-- ಶೋಭೆ: ""ದಾ(ಧಾ)ರಾ, ಶೋಭಾ 
, . . ಸುಪಮಾ - ಈ ೫ ಶೋಭೆ'' (ಹಲಾಯು. ೯೩-೪೧೧). ೨. ವ ಸುಷಮ ೪: 
ಉತ್ಸರ್ಪಿಣಿ ಸುಷಮಸುಷಮೆಯುಂ ಸುಷಮೆಯುಂ ಸುಷಮದುಷ್ಟಮೇಯುಂ . . . 
ಅಕ್ಕುಂ (ಚಂದ್ರಪು. ೧೬-೧೬ ವ). "ದುಷ್ಟಮೆ' ಪರಾ. (ಸಂ. ಸುಷಮಾ। 

ಸುಷಿರ (ಗು). ೧. ತೂತಿರುವ; ರಂಧ್ರದಿಂದ ಕೂಡಿದ. (ನಾ). ೨. ರಂಧ್ರ; 
ತೂತು: ""ನಿಮ್ನಂ . . . ಸುಷಿರಂ . . . ದರಃ- ಈ ೧೫ಕುಲೌ'' (ಹಲಾಯು. ೧೦೩-೨); 
ನಿನ್ನಂತಸ್ಸುಷಿರದಿನುತ್ತನ್ನಂಗಳ್‌ ಪ್ರಾಣವಾಯುಗಳ್‌ (ಎಷ್ಟುಪು ೧-೩-೧೨೩). ೩.ಕೊಳಲು, 
ನಾಗಸ್ವರ ಮೊದಲಾದ, ಬಾಯಿಂದ ಊದಿ ನುಡಿಸುವ ವಾದ್ಮವಿಶೇಷ: 
ತತ ಘನ ಸುಪಿರಾನದ್ಧವಾದ್ಕಂಗಳ್‌ (ಆದಿಪು. ೫-೩೫); ತತ ವಿತತ ಘನ ಸುಷಿರ 
ಭೇದದಿಂ ಚತುರ್ವಿಧಂ ವಂಶ ಶಂಖ ಕಾಹಲಾದಿ ನಿಮಿತ್ತಂ ಸುಷಿರಮೆಂಬುದಕ್ಕುಂ 
(ತತ್ತೃಪ್ರ ೨೪೩). [ಸಂ.] 

ಸುಷಿರವಾದ್ಯ (ನಾ). ಎ ಸುಷಿರ ೩: ಸುಷಿರವಾದ್ಮಮೆನೆ ಮೊಲಗಿದುವಮರರ 
ವಿತತತತಘನಾನಕ೦ (ಶಾಂತಿಪು. ೪-೫೬). (ಸಂ, 

ಸುಪುಪ್ತ (ಗು). ೧. ಗಾಢವಾಗಿ ನಿದ್ರಿಸಿರುವ. (ನಾ). ೨. ಚಾಗ್ರತೆ, ಸ್ವಪ್ನ, 
ಸುಷುಪ್ತಿ ಎಂಬ ಮೂರುಅವಸ್ಥೆಗಳಲ್ಲಿ ಒಂದು; ಮೈಮರೆತ ಸ್ಥಿತಿ; ನಿದ್ರಾವಸ್ಥೆ: 
ಗರ್ಭಾಂಡಜ ಮೂರ್ಛಿತ ಸುಮಪ್ತಾದ್ಮವಸ್ಥೆಗಳ್‌ (ತತ್ತಪ್ರ ೯). ಪಂ.) 

ಸುಷುಪ್ತಿ (ನಾ). = ಸುಷುಪ್ತ ೨: ಚಾಗ್ರತ್‌ಸ್ವಪ್ನಸುಷುಪ್ತಿಯಲ್ಲಿ ಮತ್ತೊಂದ 
ನೆನೆದೊಡೆ ತಲೆದಂಡ (ಬಸವ. ೬೯೩); ಚಾಗ್ರತ್ತ್ವಪ್ನಸುಷುಪ್ತಿಯವಸ್ವಾತ್ರಯಂಗಳೊಳು 
(ಬಸರ. ೮-೧೪); ಪ್ರಾಣಿಯು ಮಲಗಿರುವಾಗ ಆಶೆ ಸ್ವಪ್ನ ಇತ್ಮಾದಿ ಯಾವುದನ್ನೂ 
ಅನುಭವಿಸದ ಅವಸ್ಸೆಯೇ ಸುಷುಪ್ತಿ (ಜೀವಾತ್ಮ. ೧೨೮). ಸಂ.) 

ಸುಷುಪ್ತಿಗೊಳ್‌ (ಕ್ರಿ). ಗಾಢವಾಗಿ ಅಡಗಿರು : ಪ್ರಸಾದಿಯಾದಡೆ ವಹ್ನಿಯಂತಿರಬೇಕು 
ಪ್ರಾಣಲಿಂಗಿಯಾದಡೆ ಸುಷುಪ್ತಿಗೊಂಡ ವಿಷದಂತಿರಬೇಕು (ಮೋಳಮಾ. ೧೪೩-೫೪೮). 

| (ಸುಷುಪ್ತಿ * ಕೊಳ್‌] 

ಸುಹುಮ್ನೆ (ನಾ). ಇಡಾ, ಪಿಂಗಳಾ, ಸುಷುಮ್ನಾ ಎಂಬ ದೇಹದ ಪ್ರಮುಖ 

| ನಾಡಿಗಳಲ್ಲಿ ಒಂದು; ಬೆನ್ನುಹುರಿಯಲ್ಲಿರುವ ನಾಡಿ: "'ಇಡಾ ಪಿಂಗಳ 

| ಸುಷುಮ್ನಮಕ್ಕುಂ'' (ಮಂಗರಾ. ೧೬-೧೩); ಆಸನವ ಬಲಿದಸು ಸುಪುಮ್ಮದಿ ಸೂಸೆ 
ಸಿರದಲಿ ಮೆಲ್ಲನೆ ಲೇಸನಿಪ ನಿಜಬ್ರಹ್ಮರಂದ್ರದಿ ನಡೆದು (ಅಮೃತ. ೨-೯೯). 

ಸಂ. ಸುಷುಮ್ನಾ) 

ಸುಷುಮ್ನನಾಳ (ನಾ). ಎ ಸುಷಮ್ನ: ಮತಿಗೆ ಮಹಾಘನವಪ್ಪ ಸುಷುಮ್ನನಾಳದ 
ಸುಯಿಧಾನವ ಪ್ರಮಾಣಿಸಬಾರದು (ಅವಚಂ. ೬೨-೨೭೩). (ನ ಸಂ. ಸುಮುಮ್ನಾನಾಲ]) 

ಸುಹುಮ್ನಾನಾಡಿ (ನಾ).  ಸುಷುಮ್ನ: ಆ ಸುಷುಮ್ನಾನಾಡಿಯಲಿ ಕಾಳಾಶಿಸಿದ 
ಪವನನ ಸಮಾಧಿವಿಳಾಸನೆಸೆದನು ಸೌಖ್ಯಭಾವದ ಜಡಿವ ರೊಮ್ಮಿನಲಿ (ಕುವ್ಮಾದ್ರೋ. 

!ಸ0.) 

ಸುಷುಮ್ನಾನಾಳ (ನಾ). ಇ ಸುಷುಮ್ನ : ಇಡಾ ಪಿಂಗಳಾ ಸುಪುಮ್ನಾನಾಳವಿಡಿದು 
ಅಳಿದೆಹನೆಂದಡೆ ಕೂಡಲಸಂಗಮದೇವ ಮೂಗ ಕೊಯ್ಯದೆ ಮಾಣ್ಬನೆ (ಬಸವ. ಕ. ೭೯೯). 

(ಸಂ. ಸುಮಮ್ನಾನಾಲ। 

ಸುಘುಮ್ನೆ (ನಾ). ೧. ಸುಷುಮ್ನ ; ಸುಷುಮ್ಮೆಯೆಂಬ ಮಧ್ಯ್ಮನಾಡಿಯೇ 
ಅಗ್ನಿಯೆಂದು ಸರಸ್ವತಿನದಿಯೆಂದು ಪೇಳೆಲ್ಪಡುವುದು (ಅಖಂಡೇ. ೨೧೮-೫೮); ಎಡದ' 
ಹಿಂಬಡವನ್ನು ವೃಷಣ ಗುದಗಳ ಮಧ್ಯದಲ್ಲಿರುವ ಅಧಾರಚಕ್ರದಲ್ಲಿಯ ಸುಪುಮ್ನೆಗೆ 
ಒತ್ತಬೇಕು (ಪರಪ. ೯೪2. ೨. (ಚಂದ್ರನಿಗೆ ಶಾಖವನ್ನು ಕೊಡುವುದೆಂದು 
ನಂಬಲಾದ) ಸೂರ್ಯನ ಏಳು ಪ್ರಮುಖ ಕಿರಣಗಳಲ್ಲಿ ಒಂದು: 
ಸುಷುಮ್ಮೆಯೆಂಬ ಕರದಿಂ ಗಡ ಚಂದ್ರಕಲಾಕಲಾಪಮಂ ಕಾಲದೊಳಂಶುಮಾಲಿ 


ದ್‌ೆ 
ಊಟವ: 


೧೮-೬೯). 


ತೆಗೆದೀಂಟುವನೆಂಬುದಸತ್ಮೆಂ (ಕಾದಂಪೂ. ೬೪೪); ಸೂರ್ಯನು ಸುಷುಮ್ನೆಯೆಂಬ 
ಕಿರಣದಿಂದ ಪಾನವ ಮಾಡುವನು (ವಚಕಾ. ೧). [೫ಂ. ಸುಷುಮ್ನಾ] 


ಸುಪೆ ೮೩ ಸುಸ್ಕಾರ 


ಸುಷೆ (ನಾ). ತಾಯಿ; ಜನನಿ: ""ಜನನಿ ಮಾತೃ ಸವಿತ್ರಿಯಂಬೆ ಸುಷೆಯೆನೆ ತಾಯಿ'' ತಿದ್ದುವ ಸುಂಕ ಸುಸರ (ಶಿವಗೀ. ೧೮೯-೬೪೬); ಸುಸರದಿಂದಾಧ್ಮಾತ್ಮವಿದ್ದೆಯನಆೌಯ 
(ಮಂಗರಾ. ೯೧-೯). (ಸಂ. i ಬೇಕು (ನಭಾಗ. ೧೧-೧೬-೪೩). ೨. ಪರಸ್ಪರ ಸ್ನೇಹ , - ಹೊಂದಾಣಿಕೆ: ಅಸಗರಿಗೆ 


ಸುಷೇಣಿ (ನಾ). ಒಂದು ಬಗೆಯ ಸಸ್ಯ. ಸಂ. ಸುಪೇಣೀ। 
ಸುಷೇಣಿಕೆ (ನಾ). ಒಂದು ಬಗೆಯ ಸಸ್ಕ; ಕರಿಯ ತಿಗಡೆ: “`ಶ್ಮಾಮಾ . 


ಸವಣರಿಗೆ ಸಂಬಂಧಿಸುವುದೇ ಕೆಳೆ ಹುಳಿಗೆ ಹಾಲಿಗೆ ಸುಸರವಹುದೆ (ಬಸಪು. ೨೮-೩೮). 


(| 
ಸ ೩. ಒಡನಾಡಿ; ಬಂಧು: ದಸರಸುಜನರ ಸುಸರ ಭಕ್ತಪ್ರಸರ ಸೇವಾವಸರಶಕ್ತ 
| 6 
i | 


ಸುಕೇಣಿಕಾ . . . ಕಾಲಮೇಷಿಕಾ - ೭ ಕರೆಲಾಲ್‌ ಿಡೆ'' (ಸಿದ್ಧಾಂತಿ. ೧೩೬). (ಬಸಪು. ೩೮-೫೨). 1ಸಂ.?] 
(ಸಂ. ಸುಪೇಣಿಕಾ] ಸುಸರತನ (ನಾ). ಧ್ವನಿಯ ಮಾಧುರ್ಯ: ವೀಣೆಯ ಕೆಳೆಯ ಕೆಳೆಯೊಳ್ತ ಆವ 
ಸುಷ್ಟ್ಮು (ನಾ). ೧. ತಕ್ಕವನು; ಸಮರ್ಥ: ನಮ್ಮ ಪಡೆಯಂ ಕಾವನ್ನರಿನ್ನಾರೊ ಲುಳಿಯಿಸಿ ಪಿರಿಯ ದನಿಯೊಳ್ತಿಸರಿಯ ಸುಸರತನಮುಂ ಮುಹರಿಯ ಮಧುರತೆಯುಂ 


ಸು!ಷ್ಠೀ)ತಂ(ಪಾಕಾಂ. ಷ್ಕಯ್ತಂ, ಪೈತಂ, ಷ್ಟೇತಂ) ಭವತ ಕರ್ಣನಕ್ಕು೦ (ಪಂಪಭಾ. | ಬೀಣೆಯ ಬಹುಲಿಕೆಯುಂ ಎಸೆಯೆ (ವರ್ಧಪು. ೯-೩೪). (ಸುಸರ, * - ತನ] 

೧೧-೫೨). ೨. ದಕ್ಷತೆಯಿಂದ ಕೂಡಿದುದು: ಯಾವ ಹಣದ ಪೇಟೆಯಾಗಲಿ ಸುಸರಿಕೆ (ನಾ), ಇಂಪಾದ ಧ್ವನಿ ಶಬ್ದ: ವಾಹಕರ ಪಾಣಿಪಲ್ಲವದಿಂ 

ಸುಷ್ಠುವಾಗಿದೆಯೆ (ಹಣಪ್ರ. ೩೧೨). ([ಸಂ.] | ನೇತ್ರವಟ್ಟೆಯ ನೇಣನೊಯ್ಯನಿಪ್ರೆ ತೆಗೆದು ರುಂಕಾರದ ಸುಸಿ್ಕಸ3ರಿಕೆಯಂ ನೋಡಿ 
ಸುಷ್ಮು (ಅ). ೧. ಚೆನ್ನಾಗಿ; ಸರಿಯಾಗಿ: ಮರುತಾತ್ಮಜನನಿಂಗಿತದಿ ನೋಡಿ | (ಶಾಯೀಶ್ನ. ೭-೯೩ ವ). [ಸುಸರ, 1 - ಇಕೆ] 

ನಸುನಗುತ, ಮತ್ತೆ ಮರ್ತೃತ್ವದೊಳ್‌ ಸುಷ್ಠು ಸಂಸ್ಥಿತನಾಗಿ ಕೇಳ್ತನ್‌ ಕಪೀಂದ್ರನಂ | | ಸುಸಾಧ್ಯ (ಗು). ೧. ಸುಲಭವಾಗಿ ಪರಿಣಾಮವನ್ನುಂಟುಮಾಡುವ. (ನಾ). 

(ಶ್ರೀರಾಮಾ. ೮೧೪-೯೯). ೨. ಅಧಿಕವಾಗಿ. ೩. ಯೋಗ್ಯವಾಗಿ. ೪. ನಿಶ್ಚಯವಾಗಿ. ೨. ಕಷ್ಟವಿಲ್ಲದೆ ಸಾಧಿಸಬಹುದಾದುದು: ಧನವಂಚಕರಿಗೆ ಸುಸಾಧ್ಮವಾಗದುದು 


(ಅ ಸುಷ್ಮು) ಆದಿ ಜಂಗಮಭಕ್ತಿ (ಬಸಪು ೩೯-೧೯). ([ಸಂ.) 

ಸುಸಂಗ (ನಾ). ೧. ಒಳ್ಳೆಯ ಒಡನಾಟ ,- ಸಹವಾಸ: ದೇಹ ಹುಟ್ಟುವಾಗ |15| ಸುಸಿರ (ನಾ). ರಂದ್ರ py ತೂತು: ಸಸಿಯ ಬೆಸದಿನಸಿಯೇಟ್‌ಂಗೆ ಬಂದ 
. ಕಸ್ತುರಿಯ ಶುಕ್ಲದ ತೇಂ ಕದಳಿಯ ಕರ್ಪುರದ ತೆಜ ಬಂದುದಕ್ಕೆ ಸಂದೇಹವ ಸುಟ್ಟುಂಬೆಸಕಾಅನಂತಸಿದನೆ ಸುಸಿರದಿಂ ಪೊಕ್ಕು (ಚಂದ್ರಪು. ೮-೪೩ ವ). (4 ಸಂ. ಸುಷಿರ] 
ಮಾಡಲಿಲ್ಲ ನಿರಂಗ ನಿರಂತ ಸುಸಂಗ (ಮೋಳಷು. ೪-೧೨). ೨. ಒಳ್ಳೆಯ ಸುಸಿಲ್‌, ಸುಸಿಲು (ನಾ). ೧. ಕೂಟ; ಸಂಭೋಗ: ""ಸುಸಿಲ್‌ - ಸಂಭೋಗಂ. 
ಸಮಾಜ, -- ಸಂಘ: (8). (ಸಂ. 1 ಪ್ರಭಾತಕಾಲಂ'' (ಶಮದ. ಪರಿ. ೨); ಅಮರ್ದಂ ಮುಕ್ಕುಳಿಪಂತುಟಪ್ಪ ಸುಸಿಲೊಂದಿಂಪುಂ 
ಸುಸಂಗಿ (ನಾ). ಒಳ್ಳೆಯ ಸಂಗವನ್ನು ಹೊಂದಿರುವವನು: ಕುಚಿತ್ತರ ಸಂಗ | | ತಗುಳ್ನೊಂದು ಗೇಯಮುಂ . . . ಮನಂಗೊಂಡಿರೆ (ಪಂಪಭಾ. ೪-೩೧); ಮೆಯ್ಸೇದೆಯ 
ಸುಸಂಗಿಗೆ ಸಂಗಡವಿಲ್ಲ (ಬಸವ. ೬೩೭); ಲಿಂಗವು ಭಕ್ತಿಯ ಶ್ರದ್ಧೆಗೆ ವಿಶ್ವಾಸದ ಸುಸಂಗಿಗೆ |20) ದಾಅದಿಂತು ಸುಸಿಲಿಂದಾ ಪಾಣ್ಟೆಯರ್‌ ಪಿಂಗಿದರ್‌ (ಕುಸುಮಾ. ೪-೩೭). ೨. ಬೆಳಗಿನ 
ನಿಶ್ಚಯವಪ್ಪ ಲಿಂಗಿಗೆ ದೃಷ್ಟವಪ್ಪುದು (ಮದವ. ೨೮೧-೪೭). (ಸಂ. ಸುಸಂಗಿನ್‌] ಸಮಯ; ಉಷಃಕಾಲ: ""ಸುಸಿಲ್‌ - ಸಂಭೋಗಂ ; ಪ್ರಭಾತಕಾಲಂ'' (ಶಮದ. ಪರಿ.೨). 
ಸುಸಂಧಿ (ನಾ). ಒಳ್ಳೆಯ ಅವಕಾಶ , - ಸಮಯ: ನೀನು ಇಷ್ಟಬಂದ ಹಾಗೆ ಸುಸಿಲು : ೧. ಸವಿಸುಸಿಲನುಂಡು ವಿಲಾಸಿಗಳು ನಾನಾವಿನೋದದಿ ಸುಖದಲಿರುತಿಹರು 
ಪ್ರಾಬಲ್ಮ ನಡೆಯಿಸಬಹುದು. ಇಂಥವನೇಕ ಸುಸಂಧಿಗಳನ್ನು ನೀನು ದೊರಕಿಸಿಕೊಳ್ಳ (ಸಾಳ್ಟಭಾ. ೨೬-೬೫); ಹೊಸ ಹರೆಯ ಹೊಸ ಸುಸಿಲ ಹುಚ್ಚು ಸಂಗತಿಗಳನು (ಕರುಶ್ರಾ. 


ಬಹುದು (ಹೇಮಂತ. ೨೩೪). ಸಂ.) ೧೧೦೯). ಪಿ. ""ಸುಸಿಲು ಪೊಲ್ರಆ್‌ಯೆನಲ್ಕಿವು ಪೆಸರಿಂ ಕವಿಯುದಯಕಾಲ'' 
ಸುಸಂಬದ್ಧ (ಗು). ೧. ಒಪ್ಪವಾಗಿ ಕೂಡಿಸಿದ; ಸೂಕ್ತವಾಗಿ ಜೋಡಿಸಿದ. |26| (ಕಎಕಂ. ೨೬೨); ನೋಡು ಎಂತಿದೆ ಸುಸಿಲು! ಹಸುರ ಮೇಲೆಳಬಿಸಿಲು (ಪಾಂಚಜ. ೫೧-೧). 
(ನಾ). ೨. ಸರಿಯಾದ ಹೊಂದಿಕೆ ,-- ಜೋಡಣೆ; ತರ್ಕಶುದ್ಧವಾದುದು: | |ಸುಸಿಲಾಡು (ಕ್ರಿ). (ಆಲಂ) ಸರಸವಾಡು: ನೊಸಲು ನೊಸಲಿನಲಿರಿಸಿ 
ಒಂದೆರಡು ಪದಗಳಲ್ಲಿನ ಒಂದೋ ಎರಡೋ ಪ್ರಾಚೀನ ಪದಗಳಿಗೆ ಅಲ್ಪ ಸ್ವಲ್ಪ ಸುಸಿಲಾಡುವುವು ಹೂವು ಹೊಳೆನೀರ ಬಳಿಗೆ (ಉಯ್ಕಾಲೆ..೯-೧). 
ಸಾಮೃ ಅಥವಾ ಸಾದೃಶ್ಮವಿರುವಂತೆ ತೋರಿದರೂ ಅವುಗಳಲ್ಲಿ ಸುಸಂಬದ್ಧವಾದ [ಸುಸಿಲು ( ಸುಸಿಲ್‌) + ಆಡು] 
ಕ್ರಮವಿರುವುದಿಲ್ಲ (ದ್ರಾವಿವಿ. ೨೬೪). ([ಸಂ.1 ಸುಸಿಲು "ಸುಸಿಲ್‌' ನೋ. 
ಸುಸಂಸ್ಕೃತ (ಗು). ೧. ಉತ್ತಮವಾದ ಸಂಸ್ಕಾರವುಳ್ಳ: ಸುಂದರ ಸುಸಂಸ್ಕೃತ |30| ಸುಸಿಲುಣ್‌ (ಕ್ರಿ). ಸಂಭೋಗಸುಖವನ್ನು ಅನುಭವಿಸು; ರತಿಸುಖವನ್ನು 
ಲತಾಂಗಿಯರ ಸಿರಿಗೈಯ ಹೊಂಗೊಡದ ಪನ್ನೀರ ತುಂತುರೆರಚುಗಳಿಂದೆ`. . .| | ಪಡೆ: ತರುಣಿ ವನಜನಾಭನ ಸೂಳ್ಗೆ ಸತ್ಮೆಯ ವಿನುತರೂಪಿಂ ಪೋಗಿ ಮಿಗೆ ತಣ್ಣನೆ 
ಮೆರೆದುದಯ್‌ (ಶ್ರೀರಾಮಾ. ೭-೧೭೦). (ನಾ). ೨. ಒಳ್ಳೆಯ ಸಂಸ್ಕೃತಿಯಿಂದ ತಣಿಯೆ ಸುಸಿಲುಂಡು ಮುದ್ರಿಕೆದೆಗೆಯೆ ಹರಿ ಕಂಡ (ಸಾಳ್ಯಭಾ. ೩೧-೩). 
ಕೂಡಿದವನು : ಸುಸಂಸ್ಕೃತರು ಆತ್ಮಶಕ್ತಿಯನ್ನು ಮರೆತು ಪೂರ್ಣವಾಗಿ ದೈವವನ್ನೇ [ಸುಸಿಲು (ಆ ಸುಸಿಲ್‌) *- ಉಣ್‌] 


ನಂಬಬೇಕಾಯಿತು (ಖಕ್ಸಾರ. ೧೦೧ ಪೀಠಿಕೆ). |ಸಂ.) | ಸುಸಿಲೆಸಗು (ಕ್ರಿ). ಕೂಡು; ಸಂಭೋಗಿಸು: ಸುಸಿಲೆಸಗಿ ಬಳಲ್ಲು ಬಸವಳಿದು 
ಸುಸಜ್ಜಿತ (ಗು). ೧. ಉತ್ತ: ಮವಾಗಿ ಸಜ್ಜಾದ. (ನಾ). ೨. ಚೆನ್ನಾಗಿ [3s (ರಾಜಶೇ. ೨-೮ ವ); ಚುಂಬಿಸಿ ನಾಣಳಿಯೆ ಸುಸಿಲೆಸಗುವ ಚಾಣ (ಇಚಸಾಂ. ೯-೬೩). 
[ 
ಸಚ್ಚಾದುದು : ವಿಶೇಷ ಪರಿವಾರವೂ ಸುಸಜ್ಜಿತವಾಗಿ ಹುರಿಗೊಂಡ ಪೌಜೂ ಇಲ್ಲದೆ | | [ಸುಸಿಲು (ಆ ಸುಸಿಲ್‌) + ಎಸಗು;) 


ಎಂದೂ ಅತ್ತ ಬಂದುದಿಲ್ಲ (ಬರುಗಂ. ೩೩-೨೪); ತಾನೊಂದು ಸುಸಜ್ಜಿತವಾದ ಕೊಠಡಿಯಲ್ಲಿ 
. ಮಲಗಿದ್ದಳು (ಕಮಕು. ೮೮). ಸಂ.) 


| ಸುಸೂತ್ರ (ಗು). ೧. ಅಡೆತಡೆಯಿಲ್ಲದ; ಸರಾಗವಾದ: 'ದೇಹದ ಸುಸೂತ್ರ 
ಕಾರ್ಯಕ್ರಮಕ್ಕೆ ಭಂಗ ತರಬಹುದು (ಮನೋನಂ. ೨೨೦). (ನಾ). ೨. ತೊಡಕಿಲ್ಲ 
ಸುಸಜ್ಜಿತೆ (ನಾ). ಚೆನ್ನಾಗಿ ಶೃಂಗಾರಗೊಂಡವಳು: ಸುಂದರಿಯು ದಿರುವುದು; ಸುಲಭ; ಸಲೀಸು: ನಿನ್ನಿಂದ ನಮಗೆ ಸುಸೂತ್ರವಹುದು 
ಸುಸಜ್ಜಿತೆಯಾಗಿದ್ದಳು (ದೇವೀಚೌ. ೭೮). (ಸಂ. ಸುಸಜ್ಜಿತಾ। (4 (ತೊರರಾ. ೧-೯-೨೧); ಅದನ್ನು ಸುಸೂತ್ರವಾಗಿ ಸಾಧಿಸಬಹುದು (ಇಪ್ಪಕ. ೩೫೫). 
ಸುಸಮಯ (ನಾ). ವ ಸುಸಂಧಿ: ಮನೋಹರವಾದ ಸುಸಮಯದಲ್ಲಿ . ` [ಸಂ.) 


ಬಂದನು (ಮಂಜುಕ. ೩). [ಸಂ.] ಸುಸ್ಕ (ನಾ). ಶುಲ್ಕ (7): ಅಲ್ಲಿ ನುಡಿದ ಮಳೆಯೊಳಗಿಹನಿವನಾರೊ ಇಲ್ಲಿ 
ಸುಸರ, (ನಾ). ಇಂಪಾದ ಧ್ವನಿ; ಮಧುರವಾದ ಧ್ವನಿ: "ಸುಸರಿಕೆ' ಪರಾ. ಸುಸ್ಕದ ಪೊರೆಯಾಕೆ ಮೆಲ್ಲನೆ ಮಾತನಾಡಿದನು ಸುಸ್ಕವ ತಂದಿಲ್ಲದೆ ಉಣವಿಲ್ಲವೆಮಗೆ 
[ಆ ಸಂ. ಸುಸ್ವರ) (ನನ್ನಕಾ. ೯-೫೨). (7) 
ಸುಸರ್ಮ (ನಾ). ೧. ಸುಗಮ; ಸುಲಭ; ಸರಾಗ: ಆನಿವಂದಿರನಾದರಿಸಿ |45| ಸುಸ್ಕಾರ (ನಾ). ನಿಟ್ಟುಸಿರು: ತಾಯ ಬಾಯಿಂದ ದೊಡ್ಡ ಸುಸ್ಕಾರವೊಂದು 
ಪಸರಂಗೊಟ್ಟೆನಪ್ಪೊಡೆನಗೆ ಸುಸರಮಾಗಿ ಬೆಸಕೆಯ್ಮಲಟೌಯರ್‌ (ಸುಕುಮಾ. ೨-೫೨ ವ); ಹೊರಟಿತು (ಮೂರುದಾ. ೧೧೬). ([ಇ- ಮರಾ. ಸುಸ್ಕಾರ , ಸುಸಕಾರ] 


ಸುಸ್ತಿ ೮೬೩೯ 


ಸುಸ್ತಿ (ನಾ). ೧. ನಿಧಾನ; ತಡಮಾಡುವಿಕೆ: ""ಸುಸ್ತಿ-ತಡ, ಆಲಸ್ಕತನ'' 
(ಚಾನಕೋ. ೫೦); ನೀವು ಬಹಳ ತಡಮಾಡುತ್ತೀರಿ; ಇಷ್ಟು ಸುಸ್ತಿ ಯಾಕೆ? (ಮುಂಬವ್ಮಾ. 
೨೨೦). ೨. ಸಾಲ ಕಟ್ಟಲು ತಡಮಾಡಿದುದಕ್ಕಾಗಿ ಕೊಡುವ ಬಡ್ಡಿ : "ಸುಸ್ತಿಬಡ್ಡಿ' 
ಪರಾ. (ಆ ಪ್ರಾ. ಸುಸ್ತ, ಸುಸ್ತೀ; ಮರಾ. ಸುಸ್ತ, ಸುಸ್ತಾ, ಸುಸ್ತೀ, ಸುಸ್ತಾಈ) 

ಸುಸ್ತಿಗಾರ (ನಾ). ನಿಧಾನಮಾಡುವವನು; ಆಲಸಿ: (8). 

(ಸುಸ್ತಿ 3- - ಗಾರ (ಆ - ಕಾಅ)) 

ಸುಸ್ತಿಗೊಳ್‌ (ಕ್ರಿ). ಆಯಾಸ ಹೊಂದು; ದಣಿ: ಚಾಪಾರ್ಧದಿಂ ತಿರುಹಿ ಪೊಡೆಯೆ 

ವಜ್ರಾಯುಧದಿ ಗಿರಿಯ ಪೊಯ್ದಂತೆ ಮಸ್ತಕವಡೆದು ಸುಸ್ತಿಗೊಂಡು (ನವಮೋ. ೧೨-೮೦). 
(ಸುಸ್ತಿ 4 ಕೊಳ್‌, 

ಸುಸ್ತಿಬಡ್ಡಿ (ನಾ). ಸಾಲ ಕಟ್ಟಲು ತಡಮಾಡಿದುದಕ್ಕಾಗಿ (ಅಸಲಿನ ಮೇಲೆ) 

ಕೊಡುವ ಬಡ್ಡಿ: ಸುಸ್ತಿಬಡ್ಡಿಯನ್ನು ವಸೂಲಿ ಮಾಡಿಕೊಂಡು (ಗ್ರಾಮಾಕ. ೭೭). 
(ಸುಸ್ತಿ * ಬಡ್ಡಿ] 

ಸುಸ್ತು (ನಾ). ೧. ಚಲಿಸದಿರುವುದು; ಜಡತೆ; ಆಲಸ್ಕ. ೨. ಆಯಾಸ; 
ಬಳಲಿಕೆ; ದಣಿವು: ಪಾಪ ಅವರ ಸುಸ್ತು ಆ ಚೆಂಡು ಬಂದ ನಿಧಾನದಲ್ಲಿಯೇ 
ಗೊತ್ತಾಗುತ್ತಿದ್ದಿತು (ಕೊನಷ್ಟ,. ೨೧); ದ್ರುಪದನ ಬಿಲ್ಲುಪಣವನ್ನು ಗೆಲ್ಲಲು 
ಕ್ಷತ್ರಿಯರೆಲ್ಲಾ ಸೆಣಸಿ ಸುಸ್ತುಹೊಡೆದು ನಿಸ್ತೇಜರಾದಾಗ (ಜಗದಾ. ೨೪೬). 

[-- ಹಾರ. ಹಿಂ. ಮರಾ. ಸುಸ್ತ್‌] 

ಸುಸ್ತೆ (ನಾ). (7): ಮಾರೆ ಹಿಡಿದು ಸುಸ್ತೆವೆ ವನ್ನುವಲು ಈಯರ್ಥಕೆ 
ಮಾರಿದರಾದಡೆ ಚಕ್ರವರ್ತಿ ಶ್ರೀವೀರನಾರಸಿಂಹದೇವರಸರಾಣೆ (ಎಕ. ೪ ತರೀಕೆ. ೭-೭; 
ಸು. 12607). (7) 

ಸುಸ್ಥ (ಗು). ೧. ಒಳ್ಳೆಯ ಸ್ಥಿತಿಯಲ್ಲಿರುವ; ಭದ್ರವಾಗಿ ನೆಲೆಯೂರಿರುವ. 
೨. ಉತ್ತಮ ಆರೋಗ್ಯದ; ಸ್ವಸ್ಥವಿರುವ: ಅದಣಿನಾಮಿನ್ನೆಂತುಮಿಂತಿಲ್ಲಿ 
ಸುಸ್ಮಂ 'ನಿತ್ತರಿಸಲಾಚ್‌ವು (ನೇಮಿಷು. ೩-೧೩೧ ವ); ನಿತ್ಮನಿಯಮುದಿಂ ನಿರವಿಸಿ 
ಸುಸ್ತಮಿರಿಸಿಯುಂ (ಪುಷ್ಪಪು. ೩-೫೫ ವ). [ಸಂ. 

ಸುಸ್ಮತೆ (ನಾ). ೧. ಒಳ್ಳೆಯ ಸ್ಥಿತಿಯಲ್ಲಿರುವುದು; ಭದ್ರವಾಗಿ ನೆಲೆಸಿರುವುದು. 
೨. ಉತ್ತಮ ಆರೋಗ್ಯ; ಸ್ಪಸ್ವತೆ: ಅಂಗನೆಯಂ ಕಂಡನಂಗಶರಪ್ರಹತಿಯಿಂ 
ಸುಸ್ಪತೆಗೆಟ್ಟು (ನೇಮಿಪು. ೬-೨೩ ವ); ನಿವೃತ್ತಿಪರಿಣತಿಯೊಳ್‌ ಪರಿಣಮಿಸಿದ ಸುಸ್ಮತೆಯಂ 
ವೃರ್ಥಂ ಮಾಡದೆ (ಚಂದ್ರಪ. ೪-೮ ವ). ([ಸಂ.] 

ಸುಸ್ವಲ (ನಾ). ಒಳ್ಳೆಯ ಜಾಗ; ಉತ್ತಮವಾದ ಸ್ಥಳ: ಶೀತೋಷ್ನದಾಸರಿಲ್ಲದ 

` ಸುಸ್ವಲ[ಪಾತಾಂ. ಳ]ಗಳಿಂ (ಜೈಮಿಭಾ. ೧೯-೪೩); ಆಕಲಂಕ ಸುಸ್ತಲವನಜ್‌ಯದ ಕವೀಂದ್ರರ 
ಕವಿತ್ವವೇತಕ್ಕೆ ಬಾರ್ತೆ (ಏಕೋಪು. ೧-೩೮). [ಸಂ.] 

ಸುಸ್ಥಿತಿ (ನಾ). ೧. ಉತ್ತಮವಾದ ಸ್ಥಿತಿ, -- ಅವಸ್ಥೆ: ಬಸವ ಶರಣೆನೆ ಭಕ್ತಿ 
ದೊರಕುಗು ಬಸವ ಶರಣೆನೆ ಸಾರ್ಗು ಸುಸ್ತಿತಿ (ಬಸಪು ೧-೨೫). ೨. ಆರೋಗ್ಯ 
ವಾಗಿರುವುದು; ಸ್ವಸ್ಥತೆ. (ಸಂ.] 

ಸುಸ್ಥಿರ (ಗು). ೧. ಅಚಲವಾದ; ದೃಢವಾದ: ವೃಷಭನಾನಂದವಾರಾಸಿ 
ವರದನಾಗಿ ನಿರಂತರಂ ಸುಸ್ಥಿರಪದದೊಳಿರೆ (ಬಸಪು ೪-೪೪); ಶಂಕರಯೋಗಧ್ಯಾನದೆ 
ಸುಸ್ಥಿರ ನಂದನಸಿದ್ದಿಯಕ್ಕುಮಿದು ಸಿದ್ದಾಂತಂ (ಹಮ್ಮಾರ. ೨-೪). (ನಾ). 


೨. ಶಾಶ್ವತನಾದವನು; ಅಚಲ: ಶ್ರೀರಾಮನಾಹ್ಲಾದರೂಪಿ . . . ಸುಸ್ಲಿರಂ 


(ಶ್ರೀರಾಮಾ. ೫೬-೯೮); ಸಾವಿಲ್ಲ ಮುಪ್ಪಿಲ್ಲ ಸುಸ್ವಿರನೆಂಬಂತೆ ಕಲಿವುದು ಸದ್ವಿದೈೆಗಳನು 
(ಇಂಚಾಪ. ೧೫೮-೭೯). (ಸಂ.1 ` 
ಸುಸ್ವಪ್ನ (ನಾ). ಒಳ್ಳೆಯ ಕನಸು; ಶುಭಸೂಚಕವಾದ ಸ್ವಪ್ನ : ಸುಸ್ವಪ್ನಂಗಾಣುತ 
ಮಂಗಲಗೀತಸ್ವನಮಂ ಕೇಳ್ದು (ಜಯಕಾ. ೨-೫೫). ([ಸಂ.1 
ಸುಸ್ತರ (ನಾ). ೧. ಇಂಪಾದ ಧ್ವನಿ; ಉತ್ತಮವಾದ ದ್ವನಿ: ಕಾಗೆ ಸಾಕಿದ 
ಕೋಗಿಲೆಯ ಮಣ್‌ ಕೂಗುವುದು ಸುಸ್ವರದೊಳಲ್ಲದೆ ಕಾಗೆಯಂದದಿ ಕಾವು 
ಕಾವೆಂದಜಚುವುದೆ (ಬಸಪು ೩-೭೯); ಸ್ಫುಟ, ಸುಸ್ವರ, ಯಥಾಸ್ನಾನ ವಾಕ್ಕಪ್ರಧಾನವಾದ 
. ಉದ್ದ್ರಂಥಗಳು ಅನೇಕ ರಾಜ್ಮತತ್ವಗಳನ್ನು ಶಾಸ್ತ್ರರೀತಿಯಾಗಿ ಪ್ರತಿಪಾದಿಸಿವೆ 


ಸುಹೇತಿ 


(ಭಾರದ. ೩೬೯). ೨. [ಸಂಗೀತ] ರಾಗದ ಲಕ್ಷಣಗಳಲ್ಲಿ ಒಂದು: ಸ್ವರ ಶ್ರುತಿ 
ಗಮಕಂಗಳಿಂ ಪುಟ್ಟಿದ ಗೀತಮಾದೊಡೆ ಸ್ವರ ಸುಸ್ವರ ಸುರಾಗ ಮಧುರ ಅಕ್ಷರ 
ಅಲಂಕಾರವಂಬಾಜು ಲಕ್ಷಣಮುಳ್ಳುದಾಗಿಹುದು (ಎವೇಕ. ೧೮೭). ೩. [ಜೈನ] 
ನಾಮಕರ್ಮವಪ್ರಕೃತಿಗಳಲ್ಲಿ ಒಂದು: ಸ್ಥಿರಾಸ್ಥಿರ ಶುಭಾಶುಭ ಸುಸ್ವರದುಸ್ಟರ 
. . - ಪ್ರಕೃತಿಗಳಂ ನಿರವಶೇಷಂ ಕಿಡಿಸಿ (ಆದಿಪು. ೧೬-೪೯ ವ); ಸುಭಗ ದುರ್ಭಗ ಸುಸ್ವರ 
ದುಃಸ್ವರ . . . ಗತಿನಾಮಕರ್ಮಂ ಚತುರ್ವಿಧಮಕ್ಕುಂ (ಗೊಮ್ಮಸಾ. ೩-೭). ಸಂ.) 
ಸುಸ್ವಸ್ಥ (ನಾ). ಚೆನ್ನಾಗಿರುವವನು; ಆರೋಗ್ಯದಿಂದಿರುವವನು: ಖಡ್ಗದಿಂ 
ಸುಸ್ವಸ್ತರ್‌ ಕೆಲರೆಂಬ ಕೌತುಕಮಿದೇಂ ಪ್ರೋದ್ದಾಮನೋ ಬಾಳೆಯಂ (ಎಕ. ೪111, ಸಾಗರ. 


೧-೩೦; 1218). (X0.) 


10| ಸುಸ್ವಾಗತ (ನಾ). ಬಂದವರಿಗೆ ಶುಭ ಕೋರಿ ಬರಮಾಡಿಕೊಳ್ಳುವುದು; 


ಸಂತೋಷದಿಂದ ಸ್ವಾಗತಿಸುವುದು: ಸನ್ಮಾನ್ಮನೆನಗೆ ನೀಂ . . . ನಾಂ 
ತಪಸ್ವಿನಿಯಿಲ್ಲಿ, ನಿನಗೆ ಸುಸ್ಟಾಗತಂ | (ಚಿತ್ರಾಂಗ. ೩೫-೯೫೬). 1ಸಂ.] 

| ಸುಹರಿ (ನಾ). [ಸಂಗೀತ] ಒಂದು ಬಗೆಯ ರಾಗ: ಕಾಶಿಕಿ ವೇಳಾವಳಿ . . . 
ಸುಹರಿ . . . ಮೂವತ್ತುನಾಲ್ಕು ರಾಗಂಗಳ್‌ (ಎವೇಕ. ೨೩೩). (ಸಂ.] 


15) ಸುಹಸ್ತ (ನಾ). ೧. ಶುಭಹಸ್ತ: ಸಂಗಮದೇವಗಳ ವಿದ್ವಾಂನುಗಳ ಸುಹಸ್ತದ 


ಬರಹಂಗಳು (ಸೌಣಇ ೫%, ೨೩೨-೬೩; 1412); ನೋಡಿದಳುಭಯಸುಹಸ್ತರೇಖೆಯಂ 
ಮೋಹತ. ೨೭-೭). ೨. ಜಾಗ್ರತೆಯಿಂದ ಬಾಣಬಿಡುವವನು; ಬಿಲ್ವಿದ್ದೆಯೆಲ್ಲಿ 
ಕುಶಲ: "“ಬೇಗೆಸುವಂ ಸುಹಸ್ತನಕ್ಕುಂ'' (ಮಂಗರಾ. ೮೮-೩೬). [ಹಂ] 

ಸುಹಾಸಿನಿ (ನಾ).- ಮೋಹಕವಾದ ನಗೆಯುಳ್ಳವಳು: ಅವಳು ಸುಭಾಷಿಣಿ 
ಮಾತ್ರವಲ್ಲ, ಸುಹಾಸಿನಿಯೂ ಹೌದು (ಬಂಕಿಮ. ೧೧೯). ಸಂ. ಸುಹಾಸಿನೀ] 

ಸುಹಾಹೆ (ನಾ). ಎ ಸುಹರಿ(?): ಗಹಗಹಿಕೆವಡೆದ ವಹಣಿಯ ಸು।ಪಾಣಾಂ. ಸ]ಹಾಹೆ 
ರುಂಪೆಯದೊಳಮರೆ . . . ಮೂರ್ತಿವಡೆದುದು ರಾಗಂ (ಯಶೋಚ. ೨-೨೯). 1) 

ಸುಹಿತ (ಗು). ೧. ಒಳ್ಳೆಯ ; ಯೋಗ್ಯವಾದ. ೨. ವಂದಿಸಲು ಯೋಗ್ಕವಾದ. 
೩. ಆತ್ಮೀಯವಾದ; ಗಾಢತೆಯ. ೪. ತಣಿದ; ತೃಪ್ತಿಹೊಂದಿದ. (ನಾ). 
೫. ಅರ್ಹನಾದವನು; ಯೋಗ್ಯ: ಅಹಿತರಾದಡೆ ಲಿಂಗಸಂಗದೊಳಿಹಡೆ ಸುಹಿತರ 
ಭಾವದಿಂ ಕಂಡಿಹುದು (ಬಸಪು. ೪-೬೬). [ಸಂ.1 

ಸುಹೃಜ್ಹನ (ನಾ). ಮಿತ್ರವರ್ಗ; ಆತ್ಮೀಯ. ಜನ: ಪುಟ್ಟಿತೋ ಮತ್ಸುಹೃಜ್ಜನದಿಂ 
ಮೇಣ್‌ ತೊಡರ್ದತ್ತೊ ವಿಸ್ಮಯಮಿದೇಂ ಪೇಲ್‌ಂಬುದುಂ (ಆದಿಪು. ೩-೨೪); 
ಸುಹೃಜ್ಞನದಯಿತಂ . . . ಕುಳೀರಸಂಭವಂ (ಜಾತತಿ ೧೭-೪). (೫೦.1 

ಸುಹೃತ್ತು (ನಾ). ೧. ಮಿತ್ರ; ಗೆಳೆಯ: ಪೊಟಲೊಳ್‌ ಸಂದಿರ್ದ ಭಾಸೃತ್ಸುಹೃದ್ಪಲಕಂ 
ಮಾರ್ವಲಕಂ . . . ತೋಟುವಂ (ಪಂಪಭಾ. ೩-೩೩). ೨. [ಜೋತಿ] ಲಗ್ನದಿಂದ 
ನಾಲ್ಕನೆಯ ಸ್ವಾನ: ಸುಹೃದ್ಧೃಹಸ್ಮಾಯಿಯಾಗೆ ತತ್ಕಾಲದೊಳಾ ಗ್ರಹಮಂತದು 
ತಾತ್ಕಾಲಿಕ ಸುಹೃದ್ಧ್ರ,ಹಂ (ಜಾತತಿ. ೨-೧೭). [ಸಂ. ಸುಹೃತ್‌) 

ಸುಹೃತ್ವ (ನಾ). ಗೆಳೆತನ; ಸಖ: ಅರುಣಾಬ್ಜಪತ್ರದೆ ತದಕ್ಷಿಸುಹೃತ್ವ 
ಮನಾಂತುದಂತದುಂ ಕುಸುಮಕಳಂಬನಂಬು ಬಗೆಗುಂದಿಸಿದತ್ತದುಮಬ್ಬಗಂಧಿಯಾ 
(ರಾಜಶೇ. ೧೧-೧೩೯). [X0.] $ 

ಸುಹೃದ (ನಾ). ಒಳ್ಳೆಯ ಹೃದಯವುಳ್ಳವನು; ಸಹೃದಯ: ಪ್ರಳಯವು 
ನೀನಿರದಿರೆ; ನೀನಿದ್ದುದು ಪ್ರಣಯವಿಧೀ ಸುಹೃದನೆ ಬಾ ಉದಯಿಸು ನೀ; ನೀವೇ 
ಹೃದಯನಿಧೀ (ಅರಳು. ೪೨-೧೧). (ಸಂ.) 

ಸುಹೃದಯ (ನಾ). ಎ ಸುಹೃದ: ಶೋಕಂ ಸುಹೃದಯರಿಂದಕ್ಕುಮುಶನನವ 
ರೋಹಿಣಿಯೊಳ್‌ (ಜಾತತಿ. ೯-೨೮). [ಸಂ.] 

ಸುಹೃದ್ಧ (ಗು). ೧. ಆತ್ಮೀಯವಾದ. (ನಾ). ೨. ಆತ್ಮೀಯವಾದುದು: 
ಗದ್ಮಪದ್ಕಾನಿಕರದಿಂದನವದ್ಮಕಾವ್ಕಂಗಳಿನಲರ್ದು ಸುಹೃದ್ಮಮಾಗಲು ಸತ್ಮವೀಂದ್ರರು 
ಕೀರ್ತಿಸುತ್ತಿರಲು (ಬಸಪು ೨೬ ೭).  [ಸಂ.) 

ಸುಹೇತಿ (ನಾ). ಬೆಂಕಿ; ಅಗ್ನಿ: ""ಅಗ್ನಿಯ ವಿಶಾಲ ಕಾಂತಿ ದ್ಯೋತಿ ಜ್ಯೋತಿಸ್ಸುಹೇತಿ 


ಶಿಖೆಯರ್ಚಿ ಪ್ರಭಾಖ್ಕಮಕ್ಕುಂ'' (ಮಂಗರಾ. ೧೪-೮). [ಸಂ.] 


ಸುಳರಂಬೇಜು ೮೬೪೦ ಸುಳ್ಳ 


ಸುಳರಂಬೆಖು (ಕ್ರಿ). ಮುದುಡಿಕೊಳ್ಳು: ಪಾಂಡವರೆಂಬರೇಗಹನಮೆಂಬಾ | | ಸುಳಿವಾಯು (ನಾ). ಎ ಸುಳಿರ್ವಾಯು: ಕೆದರಿ ತರುನೀಕ ಸುಳಿವಾಯುವಿಂ 
ದರ್ಪದಂತಾಜಿಯೊಳ್‌ ಸುಳರಂಬೆತ್ತಿರೆ ಸತ್ತರೆನ್ನಿನಿಬರು೦ ತಮ್ಮಂದಿರುಂ ಮಕ್ಕಳುಂ ಮೊರೆದೆದ್ದು . . . ಗಗನಾಂಗಣದಿ ಸುತ್ತಿವರಿವುತಿರ್ದುವು (ನವಮೋ. ೨೯-೬೨). 
(ಗದಾಯು. ೨-೧೨). (ಔ ಇದು ಪ್ರಾಸಕ್ಕಾಗಿ ಮಾಡಿಕೊಂಡಿರುವ "ಸುರುಳಂಬೆಜು' | (ಸುಳ್ಳಿ (ಆ ಸುಚಿ) 3- ವಾಯು] 


ಎಂಬುದರ ಆಕ್ಷರಪಲ್ಲಟ ರೂಪ) | ಸುಳಿವಾಳೆ (ನಾ). ೧. ಸುಳಿಯೊಡೆದ ಬಾಳೆ; ಎಳೆಯ ಬಾಳೆ; ್ಭ್ಥ ಗೊನೆ 
ಸುಳಾದಿ “ಸೂಳಾದಿ' ಹೋ. 5| ಹೊರಡದ ಚಿಗುರುಬಾಳೆ: ಸುಳಿವಾಳೆ ರುಳ ತಾಗಿದವೊಲುದರಜ್ವಾಲೆ ನೆತ್ತಿಗೆ 
ಸುಳ್ಳಿ "ಸುಟ್ಲ್‌ೌ' ನೋ. | ನಿಲುಕೆ ಹಲುಬಿದಳಬಲೆ ಬಿಸುಸುಯ್ದು (ಕುವ್ಮಾವಿ. ೩-೫೪); ಎಳೆಯ ಬಿದಿರಿನ ಬಣ್ಣ 
ಸುಳ್ಳಿ "ಸುಚ್ಕಿ' ನೋ. | ಸುಳಿವಾಳೆಲೆಯ ಬಣ್ಣ ಮೊಳೆಗಲ್‌ಕೆವಣ್ಣ ಪೊಂಬಣ್ಣ ಮೆಯ್ಮಬಲೆಯರ್‌ ಸುಳಿಯೆ 
ಸುಳಿಗಾಳಿ "ಸುಟ್‌ಗಾಳಿ' ನೋ. (ಚೆಬಪು. ೩೭-೪೭). ೨. ಎಳೆಯ ಬಾಳೆಯ ಎಲೆ: ಸುಳಿವಾ[ಪಾತಾಂ. ಹಾ]ಳೆಯಂ 
ಸುಳಿಗುರುಳ್‌ "ಸುಲ'ಗುರುಳ್‌' ನೋ. ಹರಹಿ ಸಂಪಳೆಯನೊದಗಾಗಿಯೆಆದು ಮಡಕೆಯ ಮುಚ್ಚಿಯಟ್ಟೊೂಡುದ್ದಿನ 
ಸುಳಿಗುರುಳು "ಸುಟಿೌಗುರುಳ್‌' ನೋ. ಕಡುಬುವೆಸರ ಹಡೆದು ಮೃದುವಹುದು (ಸೂಪಶಾ. ೧-೭೨). 
ಸುಳಿಗೊಳ್‌ "ಸುಟೌಗೊಳ್‌' ನೋ. (ಸುಳ್ಳಿ (ಆ ಸುಟ್ಸ್‌) 4 ಬಾಳೆ (ಆ ಬಾಟೆ)) 
ಸುಳಿಗೊಳು "ಸುಟೌಗೊಳ್‌' ನೋ. | [ಸುಳಿವು "ಸುಲ್‌ವು' ನೋ. 

| 


ಸುಳಿಘಾಳಿ "ಸುಲ್‌ಗಾಳಿ' ನೋ. ಸುಳಿವೊಕ್ಕುಳು "ಸುಲೌವೊರ್ಕುಯ್‌' ನೋ. 


ಸುಳಿತರ್‌ "ಸುಟೌತರ್‌' ನೋ. | |ಸುಳಿಸು "ಸುಟ್‌ಯಿಸು' ನೋ. 
ಸುಳಿದಿರುಗಿಸು (ಕ್ರಿ). ಸುರುಳಿ ಸುತ್ತಿಸು: ಚಿತ್ತಭವನದನರಿದು ಭೇರುಂಡನಂ |15| ಸುಳಿಸುತ್ತು (ಕ್ರಿ). ತಿರ್ರನೆ ತಿರುಗು; ವರ್ತುಲವಾಗಿ ಚಲಿಸು: ವಿಪರೀತವಾದ 
ಕಳುಹಲತ್ತಣಿಂದತ್ತ ಪಿಡಿದೆತ್ತಿ ಗಗನಾಂಗಣದಿ ಸುತ್ತಿ ಸುಳಿದಿರುಗಿಸುತೆ ಖಗಮೃಗ | ನಕ್ಷತ್ರರಾಶಿ ಒಂದೆಡೆ ನೆಲಸಿ ಸುಳಿಸುತ್ತುವಂತೆ ಸುತ್ತುತ್ತಿದ್ದರೆ ನಾವು "ತೇಜೋರಾಶಿ' 
ಸಮೂಹಕ್ಕೆ ತುಚ್ಚನಾಗಿಸಿ (ನವಮೋ. ೧೨-೮೫). (ಸುಳ್ಳಿ (ಆ ಸುಲಿ) 4 ತಿರುಗಿಸು] ! ಎನ್ನುತ್ತೇವೆ (ಆಕಾಶ. ೬೩). (ಸುಳ್ಳಿ (ಆ ಸುಲಿ) 1 ಸುತ್ತು] 
ಸುಳಿದಿರುಗು (ಕ್ರಿ). ಸುರುಳಿ ಸುತ್ತು: ಕಳೆಯೇರುತಿಹ ಕರಣವಳಿವಶ್ರುದಳದ | | ಸುಳ್ಳು "ಸುಳುವ್ರು' ನೋ. 
ರುರಿ ಸುಳಿದಿರುಗಿ ಹೊಡೆಮುರಿವ ಪುಳಕಂ (ಕೈಕವ. ೧-೫-೪). | [ಸುಳ್ಳು (ನಾ). ಜಾಡು; ಗುರುತು: "ಸುಳುವಾತು' ಪರಾ. (೬ ಸುಲ್‌ವು] 
[ಸುಳ್ಳಿ (ಆ ಸುಟ್ಕ್‌) 7- ತಿರುಗು) |20| ಸುಳುದಾರಿ (ನಾ). ಸುಲಭವಾದ ಹಾದಿ, - ಮಾರ್ಗ: ಹೊರಜಗವನೊಳಕೊಳುವ 


ಸುಳಿದೆಗೆ (ಕ್ರಿ). ಕುಡಿಯಾಗು; ವೃದ್ಧಿಯಾಗು: ಎನ್ನವಗುಣವೆಂಬ ಕಸವ ಕಿತ್ತು ಸುಳುದಾರಿಯಳುನಗುವು (ಮಂಕುಕ. ೪೩೩). (ಸುಳ್ಳು (ಆ ಸುಳುವು) ದಾರಿ] 
ಸಲಹಯ್ಕಾ ಲಿಂಗತಂದೆ ಸುಳಿದೆಗೆದು ಬೆಳೆವೆನು (ಬಸವ. ೫೦); ನಳಿದೋಳಿನಾಕೆ ತಾ | | ಸುಳುಜ್ವರ (ನಾ). ಬಿಟ್ಟುಬಿಟ್ಟು ಬರುವ ಜ್ವರ: ಬಿಟ್ಟು ಬಿಟ್ಟು ಬರುವ ಜ್ವರಕ್ಕೆ:- 
ಸುಳಿದೆಗೆದು ಬೆಳೆದಿಹಳು (ಸರ್ವಜ್ಞ. ೨೦೯೮). (ಸುಳ್ಳಿ (ಆ ಸುಲಿ) ೬ ತೆಗೆ] / ಬೇವಿನ ಒಳನಾರು ಶುಂಠಿ ಏಷ್ಟುಕ್ರಾಂತಿ ಇವ ಕಷಾಯವಂ ಕಾಸಿ ಹಿಪ್ಪಲಿಯ 
ಸುಳಿನಾಗ (ನಾ). ನಾಗರದಲ್ಲಿ ಒಂದು ಬಗೆ: ನಾಲೀಗೇ ಮೇಲೇ ಗೆಜಲಿಕ್ಕಿ ಪ್ರತಿಪಾಕವಿಕ್ಕಿ ಕುಡಿಯೆ ಸುಳುಜ್ವರ ಮಾಣ್ಣುಂ (ಎವೈಎ. ೧೧೩). "ಸೂಲ್ಹ್ವರ' ಪರಾ. 
ಹುತ್ತಿಕ್ಕಿ ನಿನ್ನೆತ್ತಿಲ್ಮಾಡಾನೇ ಎಳೆನಾಗಾ ಸುಳಿನಾಗಾ ಮುತ್ತೀನ ನಾಮಾದಾ ಮುದಿನಾಗಾ |25 [೫ ಇದು "ಸೂಳುಜ್ವರ' ಎಂಬುದರ ಅಪಲಿಖಿತ) 
(ಹುಟ್ಟಹ. ೬೭). [ಸುಳ್ಳಿ (ಆ ಸುಲ್ಮ್‌) + ನಾಗ) ಸುಳುವಾತು (ನಾ). ಸುಳಿವಿನ ನುಡಿ; ಗೊತ್ತುಹಚ್ಚುವ ಮಾತು: ಇವನಾರಿವ 


ಸುಳಿನಾಭಿ (ನಾ). ಸುಳಿಯಂತಿರುವ ಹೊಕ್ಕುಳು; ವರ್ತುಲಾಕಾರದ ನಾಭಿ: ತಳಕಾಡ ಮನ್ನೆಯ ಮತ್ತಿವನಾರು ಸೋಸಲೆಯವನು ಇವನಾರು ರಂಗಸಮುದ್ರವಾಳುವ 
ಬೆಳಗಾಯ್ಕೊಲೆಯ ಬೆಳಂತಿಗೆಗಣ್ಗಳ ಸುಳಿನಾಭಿಯ . . . ಲಲನೆಯರ ವಿಲಾಸಂ ನೆಂದವರೊಳಾದುದು ಸುಳುವಾತು (ಕಂನವಿ. ೨೫-೭೧). [ಸುಳ್ಳು * ಮಾತು]. 
(ಜಯಕಾ. ೨-೩); ರಾಮಣೀಯತೆವೆತ್ತ ಸುಳಿನಾಭಿ ಕುಚಮಧ್ಯಸೀಮೆಯನೊಲಿದೀಕ್ಷಿಸಲು | | ಸುಳುವು "ಸುಲ್‌ವು' ನೋ. 
(ಮೋಹತ. ೨೩-೨೧). [ಸುಳ್ಳಿ (ಆ ಸುಲ್ಮ್‌) 4 ನಾಭಿ) |30 ಸುಳುವು, ಸುಳು, (ನಾ). ಸುಲಭ: (6. ಸುಳ್ಳು : ಸುಲಭ - ಸುಳು (ಹೊನುಗ. ೧೧೮). 


ಸುಳಿನುಡಿ (ನಾ). ಸುತ್ತಿ ಬಳಸಿ ಆಡುವ ಮಾತು; ಬಳಸುಮಾತು: ಹಳಿದು 
ಹಂಗಿಸುವಂಥ ಹಗೆಯ ಮಾತನು ತಾಳು ಸುಳಿನುಡಿ ಕುಹಕ ಕುಮಂತ್ರವನು ತಾಳು 


ಸುಳುವಾಗಿ ಎ ಸುಲಭವಾಗಿ: ನೂರೈವತ್ತು ಹೊನ್ನು ಬೆಲೆಯಾಗುವ ಜಾತಿಯ 
ಕುದುರೆಯನ್ನು ಮಂಕುಬೂದಿ ಹಾಕಿ ಎತ್ತಿಕೊಂಡು ಹೋಗುವ ಹಾಗೆ ನಾವು ಎಷ್ಟು 


(ಜಗದಾ. ೧೦೧). (ಸುಳ್ಳಿ (ಆ ಸುಲ್ವ್‌) 3. ನುಡ್ಡಿ] | ಸುಳುವಾಗಿ ಐದು ಹೊನ್ನಿಗೆ ತೆಗೆದುಕೊಂಡು ಹೋಗುತ್ತಿದ್ದೇವೆ (ನಗೆಗ. ೨೦). 
ಸುಳಿಮಿಂಚು (ನಾ). ಸುಳಿದು ಬರುವ ಮಿಂಚು: ಸುಳಿಮಿಂಚುಮಾವರಿಸೆವಪ್ಪ | (ದೇ. 8 ತಮಿ. ಚುಳುವು; ತೆಲು. ಚುಲುಕ, ಸುಳುವು, ಸುಲುವು; ಕೋತ. ಚುಳ್ಹ್‌) 
ವಿಟ್ಟಂತೆನ್ನ ಲಲಿತಪುತ್ತಳಿಯ ಪೊಂಬಿಸಿಲಿನೊಳಿಡಲು (ನವಮೋ. ೨-೩). 35| ಸುಳುವುಗೇಡಿ (ನಾ). (ಆಲಂ) ದಡ್ಡ; ಬುದ್ಧಿಗೇಡಿ: ಸುಳುವುಗೇಡಿ ಕೈಯ್ಯಲ್ಲಿ 
(ಸುಳಿ (ಆ ಸುಲಿ) 3*- ಮಿಂಚ್ಚು] ಸುಣ್ಣ ಕೊಟ್ಟರೆ ಬೆಣ್ಣೆಯೆಂದು ಬಾಯಲ್ಲಿ ಹಾಕಿಕೊಂಡ (ಗಾದ). 
ಸುಳಿಯೆಲೆ "ಸುಟ್‌ಯೆಲೆ' ನೋ. . (ಸುಳುವು, (ಆ ಸುಲ್‌ವು) 4 ಕೇಡಿ) 
ಸುಳಿಯೇಖು "ಸುಬೌ್‌ಯೇಲಟು' ನೋ. ಸುಳುಹು "ಸುಟ್‌ವು' ನೋ. 


ಸುಳಿರ್ವಾಯು (ನಾ). ಸುಳಿಯಾಗುವಂತೆ ಸುತ್ತಿ ಬೀಸುವ ಗಾಳಿ; ಸುಳುಹುದಾರಿ (ನಾ). ಗುರುತಿನ ದಾರಿ ,-- ಜಾಡು: ನೀರಿನಲ್ಲಿ ಸುಳುಹುದಾರಿಯೇ 


ಸುಂಟರಗಾಳಿ: ಶಿವನಿರ್ಪ ವನವಂ ಪೊಕ್ಕು ಸುಳಿರ್ವಾಯು ಸುತ್ತಿ ಸುರಗಣರ (40, ಅವಶ್ಶವಾದಾಗ ಹೆದ್ದಾರಿಯನ್ನು ಕಾಣುವುದಾದರೂ ಸಾಧ್ಯವೆಲ್ಲಿ? (ಬಾಳಬ. ೨೫). 


ಕಣುದೆರೆಯಲೀಸದೆ (ನವಮೋ. ೨೯-೬೩). (೬ ಸುಳಿವಾಯು] | [ಸುಳುಹು ( ಸುಲ್‌ವು) * ದಾರಿ] 

ಸುಳಿವಟ್ಟೆಗ (ನಾ). (ಆಲಂ) ಮೋಸಗಾರ; ವಂಚಕ: ನಿಲ್ಲಂ ಸುಳಿವಟ್ಟೆ ಸುಳುಹುದೆಗೆ (ಕ್ರಿ). ಸುಳಿವಿಲ್ಲದಂತಾಗು; ಮರೆಯಾಗು: ಯಾರಿಗೂ ಕಾಣದಂತೆ 
ಗರಿರ್ಪೆಡೆಯೊಳ್ಳೆಲ್ಲಂ ಸತ್ತಿಗರಂ ಮಜ್‌ದೆಂದು ಕೊಲ್ಲಂ ಜಜುಚಂ ಬಾಂದಲೆಯಂಗೀಯದೆ ಯಾವಾಗಲೋ ಸುಳುಹುದೆಗೆದಿದ್ದರು (ದೆಳುಮ. ೨೨೧). 
ನಲ್ಲಮರ್ದುಣೆಸಂ ಒಲ್ಲಂ (ಉದ್ಬದೇ. ೨-೪೫). [ಸುಳ್ಳಿ (ಆ ಸುಖ್ಚಿ) 4 ಬಟ್ಟೆಗ್ಗ) [ಸುಳುಹು ( ಸುಲೌ್‌ವು) + ತೆಗೆ] 


ಸುಳಿವಳಿ (ನಾ). ಸುಳಿದಾಟ; ಓಡಾಟ: ಮಾನಿಸರ ಸುಳಿವಳಿಯಿಲ್ಲ |5| ಸುಳ್ನಾಲಗೆ "ಸುಳ್ಳುನಾಲಗೆ' ನೋ. 
(ಗುರುಚಾ. 5-೩೪). [ಸುಳ್ಳಿ (ಆ ಸುಲ್ನಿ) 4 ಬಳ್ಳಿ (ಆ ಬಲೈ)] ಸುಳ್ಳ (ನಾ). ಸುಳ್ಳು ಹೇಳುವವನು; ಹುಸಿಕ: ಪಳ್ಳಿಯೊಳು ಕನ್ನವಿಕ್ಕಿದ 


ಸುಳ್ಳ 


ಸುಳ ನನಡಹಡಿಸಿ ಚಂಡಕರ್ಮಂ ಪಿಡಿದಂ (ಪುಣ್ಮಾಸ್ತ ೯-೫೧); ಕಳ್ಳರಿಗೆ ಸುಳ್ಳಿಗೆ °°» 

ಕೊಡುವವರು ಧರ್ಮಕ್ಕೆ ಎಳ್ಳಷ್ಟು ಕೊಡರು (ಸರ್ವಜ್ಞ. ೬೭೩); ಕಳ್ಳ ಸುಳ್ಳೆರ ಗುರುವಾರು 

[ಸುಳ್ಳು + - ಅ) 

ಸುಳ್ಳ (ನಾ). ಒಂದು ಊರಿನ ಹೆಸರು: ಸುಳ್ಳಂ ಪೆರ್ಬಳ್ಳಿ ನಾಮಗ್ರಾಮಾನಾಂ 
ಮಧ್ಯೇ ಬೆಪ್ಪಟ್ಟೆ ನಾಮಗ್ರಾಮೋ (ಎಇ 1X, ೨೦೪-೬೦; 750). [7] 

ಸುಳ್ಳಾಡು (ಕ್ರಿ). ಸುಳ್ಳು ಹೇಳು: ಸುಳ್ಳಾಡುವುದು ಅವನಿಗೆ ಅನ್ನ ನೀರು (ಚಕರಾ ೧೮೪); 
ನೀವು ಸುಳ್ಳಾಡುವಿರಾ, ದೇವರು? (ಜಿಟ್ಟಳ. ೫೪-೨೫). (ಸುಳ್ಳು + ಅಡು) 

ಸುಳ್ಳಿ (ನಾ). ಸುಳ್ಳು ಹೇಳುವವಳು: ಅವಳು ಬಹಳ ಸುಳ್ಳಿ (ರೂಢಿ). 

(ಸುಳ್ಳು + - ಇ) 

ಸುಳ್ಳಿಗೋಡು (ನಾ). ಒಂದು ಊರಿನ ಹೆಸರು: ಬಲಕನಾಡ ಸುಳ್ಳಿಗೋಡಂ 
ದೇವಾರಕ್ಕೆ '(ಎಕ. ೪111, ಸಾಗರ. ೪೫-೧೦; ಸು. 950). (7 

ಸುಳ್ಳಿಯೂರ್‌ ' (ನಾ). ಒಂದು ಊರಿನ ಹೆಸರು: ನೆಂಗಿಯೂರ್ನ್ನನ್ಹಿವಳ್ಳಿಸಹಿತ 

ಸ್ಸುಳ್ಳಿಯೂರ್ನ್ನಾಮಗ್ರಾಮೋ (ಎಇ. ೪, ೨೦೫-೬೯; 737್ಮ (ಸುಳ್ಳಿ? + ಊರ್‌] 

ಸುಳ್ಳಿವೆರ್‌ (ಕ್ರಿ). (2): ಬಡಗಿಯಂತೆ ಮರಕುಟಗಂ ಬುದ್ದಿಗೆಟ್ಟಳಂತೆ ಮರಳಿ 
ಸುಳ್ಳಿವಂದ ನೆರವಿಯಂತೆ ಬಣುಳಿ (ಬಂಹರಿ. ೨-೬ರ ವ). (7) 
ಸುಳ್ಳಿವೊಲೆಯ (ನಾ). ಕ್ಲುದ್ರನಾದ ಚಂಡಾಲ (7): ಅಂತಸ್ತಮಯಮಾಗೆ 
ಸೈಂಧವನುಮೊಳ್ಳೇಟೌದ ಸುಳ್ಳಿವೊಲೆಯ (ಪಾಳಾಂ. ಪೊಳ್ಳೆಮೊಳೆಯ/ನಂತೆ ಪೊಚ್ಚಬದ್ದವಣಂ 
ಬೊಯಿಸಿದಿಂ (ನೇಮಿಪು. ೧೨-೫೨ ವ). (ಸುಳ್ಳಿ? *- ಪೊಲೆಯ। 

ಸುಳ್ಳು (ನಾ). ಹುಸಿ; ಅನೃತ: ''ತೊದಳೆಂದುಂ ಸುಳ್ಳಿಂದುಂ ಅನೃತಂ'' 
(ಕಶಸಾ. ೬೮-೫೪೧); ಉನ್ನತವಾದಾಭರಣವ ಕೊಡುವೆನು ನನ್ನಾಣೆ ಸುಳ್ಳ ನಾ ಪೇಳಿ 
(ಕಂನವಿ. ೯-೪೧); ದೆವ್ವ ಅನ್ನುವುದೇ ಸುಳ್ಳು (ಕಳಹು. ೫೮). (ಜೀ. 8 ತುಳು. ಸುಳ್ಳು) 

ಸುಳ್ಳುರಿಗಾಆ, ಸುಳ್ಳುಗಾರ (ನಾ). ಸುಳ್ಳು ಹೇಳುವವನು; ಹುಸಿಕ: ಕಳ್ಳುಣಿಗೆ 
ತತ್ವಸಾರಂ ಸುಳ್ಳುಂಗಾಅಂಗೆ ಸವಣರೊಡನಾಟಂ (ಶಮಪಾ. ೪೨). ಸುಳ್ಳುಗಾರ: 
ಅವನೊಬ್ಬ ಸುಳ್ಳುಗಾರ (ರೂಢಿ). [ಸುಳ್ಳು # - ಕಾಣ) 

ಸುಳ್ಳುಕಾಳಗ (ನಾ).(ಕಲಿಕೆಗಾಗಿ ಮಾಡುವ). ನಿಜವಲ್ಲದ ಯುದ್ಧ; 
ಹುಸಿಗಾಳೆಗ: ಊರ: ಹೊರಗಿನ ಬಯಲಿನಲ್ಲಿ ' ನಡೆದಿರುವ ಸುಳ್ಳುಕಾಳಗವನ್ನು 
ನೋಡಹೋದನು (ಯದುರಾ. ೯೨). ಸುಳ್ಳು ತೆ ಕುಳಗ (« ಕಾಳೆಗ)) 

ಸುಳ್ಳುಗಾತಿ (ನಾ). ಸುಳ್ಳು ಹೇಳುವವಳು: ಅವಳು ಮಹಾ ಸುಳ್ಳುಗಾತಿ (ರೂಢಿ). 

ಕ (ಸುಳ್ಳು * - ಕಾತ್ಮಿ) 

ಸುಳ್ಳುಗಾರ "ಸುಳ್ಳುಂಗಾಅ' ನೋ. 

ಸುಳ್ಳುಗೊರವ (ನಾ). ವೇಷಧಾರಿಯಾದ ತಪಸ್ವಿ ; ಕಳ್ಳಸಂನ್ಕಾಸಿ: ಡೊಂಬರಿಗೆ 
ಸುಳ್ಳುಗೊರವರಿಗೆ ಕೊಡುವವರು ಧರ್ಮಕ್ಕೆ ಎಳ್ಳಷ್ಟು ಕೊಡರು (ಸರ್ವಜ್ಞ. ೬೭೩). 

ಹ (ಸುಳ್ಳು * ಗೊರವ) 

ಸುಳ್ಳುತನ (ನಾ). ನಿಜವಲ್ಲದುದು; ಕಪಟ: ಪಾಠಕ್ಕೆ ಬರುವ ರಾಕ್ಷಸರನ್ನು 

ತಾಳ್ಮೆಯಿಂದ: ಸ್ಟಾಗತಿಸುವ ಸುಳ್ಳುತನವಾದರೂ ಇದಕ್ಕೋಸ್ಕರವೇ (ಹೊಸ್ಸ. ೧೨೫). 
- (ಸುಳ್ಳು + - ತನ] 

ಸುಳ್ಳುನಾಲಗೆ, ಸುಳ್ನಾಲಗೆ (ನಾ). ಸುಳ್ಳಾಡುವ ನಾಲಗೆ: ಸುಳ್ಳುನಾಲಗೆಯ 
ನಡುಗಿಸುತರವನೊರೆಗುಂ (ಕಾಲರ. ೭೭-೧೪೧). ಸುಳ್ನಾಲಗೆ : ನಾನೂ ಅಲ್ಲಿದ್ದಿದ್ದರೆ 
ಅವನೆ ಸುಳ್ನಾಲಗೆ -ಕಿತ್ತುಕೊಳ್ಳುತ್ತಿದ್ದೆ (ಸುಗುಗಂ. ೧೭೯೫-೧೬). (ಸುಳ್ಳು *- ನಾಲಗೆ] 

ಸುಳ್ಳುಸಾಕ್ಷಿ (ನಾ). ನಿಜವಲ್ಲದ ಪುರಾವೆ; ಮೋಸದ ಪ್ರಮಾಣ: ಅವರು 
ಕೇಸಿನಲ್ಲಿ ಸುಳ್ಳುಸಾಕ್ಷಿ ಹೇಳಿಸಿ ಸಿಕ್ಕಿಬಿದ್ದರು (ರೂಢಿ). (ಸುಳ್ಳು * ಸಾಕ್ಷಿ) 

ಸುಳ್ಳುಹೇಳು (ಕ್ರಿ). ಹುಸಿ ನುಡಿ: ಆಗ್ಗೆ ಹಿಂದುಗಳು ಸುಳ್ಳುಹೇಳುತ್ತಿರಲಿಲ್ಲ 
(ಭಾರದ. ೩೮೮); ಸಾವಿರ ಸುಳ್ಳುಹೇಳಿ ಒಂದು ಮದುವೆ ಮಾಡು (ಗಾದ). 

ಓಂ (ಸುಳ್ಳು * ಹೇಳು (ಆ ಪೇಟ್‌] 

ಸುಳ್ಳಿತ್ತು (ಕ್ರಿ). ಸುರುಳಿಯಾಗಿ ಎತ್ತು (7): ಬಾಲಮಂ ಸುಳ್ಳಿತ್ತಿಕೊಂಡು 

ಭೋರನೆ ಬರಲು (ಚಂಷೇರ. ದೇ ೨೪೬-೫). [ಸುಳ್ಳು (ಇ ಸುರುಳಿ) 3- ಎತ್ತು) 


(ಇಂಚಾಪ. ೭೧- ೪೨). 


೮೬೪೧ 


ಸುಚ್ಮಿ 
ಒಂದು ಅನುಕರಣ ಶಬ್ದಃ ಸುಲ್ಮಂದು 
ಚುಜ್ಜನೆ ಕೊಂದಿಕ್ಕಿದವು (ಚಂಪ್ರಸಾಂ. ೮-೫೨). ಹುಲು 2 
ಘರ್ರೆಂದು ತೇಗಿ ಪರಸಿದವು ಶಿವದೂತರಂ ' 


ಸೇಟ್‌, ಸುರ್ರು (ನಾ). 
ಬಾಣಗಳ್ಪಂದರಿಗಳನೆತ್ತಿ . . . 
ರಕ್ತಂಗಳಂ ಸುರ್ರು ಜರಾ 
(ವೀಶ್ಯಪು. ೨-೭-೪೪). 
6|ಸುಲ್‌, ಸುದ್ದಿ, ಸೊಲ್‌ (ಕ್ರ ). ಶಬ್ದವಾಗುವಂತೆ" ಕುಡಿ; ಸಶಬ್ದವಾಗಿ 
ಹೀರು; "'ಸುಜ್‌ - ಚೋಷಣೇ'' (ತಮಧಾ. ಮ); ಬೈಚಿಟ್ಟಮೃತವ ಸುಖಿಯಬೇಕು. 
(ಶಿವಗೀ. ೧೮೬-೯೨೫); ಚಿದಮೃತಮಂ ಸುಲ್‌ದು (ಉದ್ಬಟ. ೧೧-೫೬ ವ); ಅಹಿತನ 
ತಿಳಿರಕುತವನು ಸುಲ್‌ಯೆನುತೆ (ಕುವ್ಮಾದ್ರೋ. ೧೭-೧೧). ಸುದಿ ೬ ಪಾಯಸ 
ಚೆನ್ನಾಗಿತ್ತೆರಿದು ಬಮ್ಮಗೆ ಸುರಿದಿದ್ದನು (ಸರಸ. ೯೨). ಸೋಕ್‌ : ಸೊಜ್ಜಿಗೆಯ ಪಾಯಸವ 
ಸೊಜ್‌[ಪಾಠಾಂ. ಸುಟ್‌]ದು (ಸಮ್ಮಕ್ಕ ೭-೨೮); ಪಂಬಲಿಸುವರು ಶಾಲ್ಪನ್ನೆವನೊಟ್ಲದೆ 
ಯಂಬಲಿಯನು ಸೊಜ್‌ವಂತೆ (ಕೃಷ್ಣಗೋ. ೧-೧೨). 
(ಜೇ. 8 ತಮಿ. ಉಲ್‌೦ಇಗ್ಹು; ಮೆಲ. ಉಟ್‌ಂಜು; ತೆಲು. ಜುಖ್ಮ; ಕುರುಖ್‌. ಸುರುಪ್ನ] ' 
ಸುಜ್‌ಗ (ನಾ). ಒಂದು ವಂಶದ ಹೆಸರು: ಸತ್ಮೆ ಸೌಚಾಚಾರ ಶೀಲಸರಿಪನ್ನ 
ನಿಷ್ಟಜನವೆತ್ಸಲ . . . ಶ್ರೀ [ಸುಆೌಗ] ಚಾಮುಣ್ಣಂ (ಕ 1 :೧೬-೭: ೨19). .[?] 
ಸುಖುಕಲ್ಪನಿ (ನಾ). (ದ್ರವ ಪದಾರ್ಥಗಳನ್ನು ) ಕುಡಿಯುವಾಗ ಉಂಟಾಗುವ 
“ಸೊರ್‌' ಎಂಬ ಧ್ವನಿ: ಬಾಯ್ದೆಟ್‌ಯೊಳ್‌ ರಸನಾಗ್ರಪಲ್ಲವಂ ಮಲೆದು ಮಠಲ್ಲು 
ಸುತ್ತಿ ಸುಜುಕಲ್ಪನಿ ಖೆರ್ಚಿರೆ ನೃಪನೊಲ್ಲು ನೋಡಿದೆಂ (ಲೀಲಾವ. ೫-೧೦೧). 
[ಸುಜುಕು *- - ಅಲ್‌ * ದನಿ) 
ಸುಜುಕಿ (ನಾ). ಒಂದು ಪ್ರದೇಶದ ಹೆಸರು: ಶ್ರೀ ಲೊಕ್ಕಿಗುಣ್ಣಿಯೊಳ್ಬಸದಿಯಂ 
ಮಾಡಿಸಿಯದಕ್ಕೆ ತಳವೃತ್ತಿಯೆಂದು ಕೊಟ್ಟ ಸುಜುಕಿಯ ಸೀಮೆ (ಸೌ. ಸ, 
೫೨-೫೬; ಸು. 1007). (7) 
ಸುಬಕಿಡು (ಕ್ರಿ). 'ಸುರುಕ್‌' ಎಂದು ಶೆಬ್ಲಮಾಡು: ಕೋಣ . . . ದಿಟ್ಟಿಸುವ 
ಕಣು ನಟ್ಟ ಕಿವಿ ಮರಳ್ತ ಮುಸುಡು ಸುಜುಕಿಟ್ಟು ಗುಜುಗುಳೌಪ ಮೂಗು . . .. 
ಮಹಿಷಾಸುರನನದು ಪೋಲ್ತುದು (ಹಚಕಾ. ೫-೪೦); ಮೂಗಲರುತ್ತುೂ ಸುಜಕಿಟ್ಟು 
ಸೂಸೆ ನೊರೆ ಬಾಯಿಂ . . . ಪಾಯ್ದುದಿದಿರೊಳ್‌ ತೈಲಪ್ರಭಂ ಸೈರಿಭಂ 
(ಶಬಶಂ. ೩-೫೫). [ಸುಯಕು 4 ಇಡು] " 
ಸುಜುಕು (ನಾ). (ದ್ರವಪದಾರ್ಥಗಳನ್ನು) ಕುಡಿಯುವಾಗ ಅಢವಾ 
ಹೀರುವಾಗ ಉಂಟಾಗುವ ಶಬ್ದ: ಹಜುಕು ಹೋಳಿಗೆ ಲೇಸು ಮುಜುಕು ಹಪ್ಪಳ 
ಲೇಸು ಕುಜುಕುಜು ಕಡಲೆ ಬಲು ಲೇಸು ಪಾಯಸದ ಸುಜುಕು ಲೇಸು (ಸರ್ವಜ್ಞ. ೧೫೩೦). 
[ಆ ಸುಲ + -ಕ್ಕು) 
ಸುಣೂರ್‌ (ನಾ). ಒಂದು ಊರಿನ ಹೆಸರು: ಮಹೇನ್ಸೃಮ್‌ ಅಜಯತ್‌ 
ಬಿರಿಯೂರ್‌ ಸುಜೂರ್‌ (ಮೈಆರಿ. ೧೯೨೧, ೧೦-೫೬; ೪8೨). 1? * ಊರ್‌] ' 
ಸುಜ್ಮನೆ (ಅ). ತಟ್ಟಿನೆ, ಸರಕ್ಕನೆ, ಬೇಗನೆ ಎಂಬರ್ಥದಲ್ಲಿ ಬಳಕೆಯಾಗುವ 
ಒಂದು ಅನುಕರಣಾವೃಯ: ಭರದಿಂ ಸುಜ್ಜನೆ ಸುಯ್ಕೆ (ಲೋಕೋಪ. ೯-೨೦4); 
ಬಡಗಿಯು ಸುಜ್ಮನೆ ಸುಗಿದಂಜಿ . . . ಭಯವಶದಿಂದಂ ಓಡಲಾಅದೊಂದು , 
ಪರ್ಮರನನೇಜುವುದುಂ. (ಛರಾಮ್ಯ ೧೨-೧೫೫); ಬಿಸುನೆತ್ರ ಕೃರುಚ್ಚೆಳಿಸೆ ಸಜ್ಜಿ ನೆ 
ಪಾಯಿದಡೆ (ಎಕ. ೪111, ಸಾಗರ. ೪-೧೬: 1193). [ಸುಯ್‌ + - ಅನೆ]. - 
ಸುಜಬಂಟ (ನಾ). ಚಂಚಲಸ್ವಭಾವಜ ಯೋಧ; ಹೇಡಿ (7): ಶ್ರೀ ಪುಳಕ 
ಮಾರುಗಬಲರ ಚಟ್ಟ ಸುಬಬಣ್ಣರ ಸುಲ (ಎಕ. ॥, ೩೦-೩; 1100). *ಸೂಳೆವಂಟ' 
ಪರಾ. (೪ ಇದು "ಸೂಳಬಂಟ' ಎಂಬುದರ ಅಪಲಿಖಿತ1] 
ಸುಟ್ಸ್‌, ಸುಳಿ (ಕ್ರಿ). ೧. ಗುಂಡಾಗಿ ಸುತ್ತು; ಚಕ್ರಾಣರೆವ್ಬಾಗಿ ತಿರುಗು: 
“ಹುಟ್‌, ಭ್ರಮಣೇ, ಪರಿಭ್ರಮಣೇ-- ಜಲಾವರ್ತೆ ಚೆ'' (ತಮಧಾ); ಈ ಮುಗುಳೊಳಮು 
ಮಾಲಕ್ಕಿಯನಜಿಸಿ ಸುಚ್‌ವುದಳಿ ಕೆಲಕೆಲದೊಳ್‌ (6ಎರಾ. ೩-೧೨೭); ಲತೆಯ ಮನೆಗಳೂಳೆ 
ತೆಆ೦ಬೊಳೆವಲರ ಬಸದೆ ಸುಲೌವಳಿಗಳ ಬಳಗದ ದನಿಗೆ 6ನಿಸಿ ಕಿಂಕಿಚ್‌ಮೋದಳ್‌. 
(ಪಂಪಭಾ. ೫-೪). ಪಿ. ಕಾಣಿಸಿಕೊಳ್ಳು; ಗೋಚರವಾಗು: ದಂತಿಗಳ ತರೀರದೊಳ್‌ 
ಸುಟ್‌ಡು ಕೆತ್ತುವ ಪುಣ್ಗಳ ಬಾಯ್ಗಲ್‌ಂದ ಮೆಲ್ಹೊಗೆವರುಣಾಂಬುಧಾರಗಳ್‌ 


20 


38 


0 


ಸುಟ್‌ 
a 


(ಜಗವ ೭-೮೩). ೩. ತೀಡ; ಬೀಸು ಮುತ್ತುಗಳಿಂತಿರೆ ಸೂಸಿ ಖಾಯ್ತ ಶೀಕಳದೊಳೆ 
ನಾಂದು ಸೇಡುಗೊಳುತಂ ಸುಲೌ್‌ದೂದುವ ಗಾಳಿ (ಕಾವ್ಮಸಾ. ೭೮ ಶೂದ್ರಕ); ಪೆರ್ಚಿ 
ಸುಟ್‌ದತ್ತಂದೊಂದು ಜಂರಭಾನಿಳಂ (ಉದ್ರಟ. ೭-೮೨); ಸುಲೌ್‌ದು ಕುರುಳ್ಗೆ ಳೊಳ್ತೊಳಗಿ 
(ಚಕವ. ೧-೧೩). ೪. ಸುತ್ತಾಡು; ತಿರುಗಾಡು: ನಂದನಂಗಳೊಳ್‌ ಸುಲ್‌ವ 
ಬಿರಯಿಯಿಂ ಕಂಪು ಕಣ್ಮಲೆಯೆ ಪೂತ ಸುರಯಿಯಿ೦ (ಪಂಪಭಾ. ೩-೨೨ ರಗಳೆ); | $ 
ಬ'ವನನೆಂದನದೊಳ್‌ ಸುಲ್‌ಯುತ್ತಿರಲೆ ಪಿಂತನೆ ಮುಜ್‌ಯಿಕ್ಕಿ ಬಂದು 

ಕಡುಗೂರ್ತವೊಲೆನ್ನಯ ಬೆನ್ನನಪ್ಪುವಂ (ಕಾದಂಉ. ೩೦೪). ೫. ಮುತ್ತು; ಆವರಿಸು; 

ಕವಿ: ಮಾಯೆಯಿಂದಂ ಸುಟ್‌ಿಯದ ತಪಮಂ ಮಾಬ್‌ ನಿರ್ಮಾಯೆಯಿಂದಂ | 


(ಧರ್ಮಾಮ್ಯ. ೬-೨೩೩); ನಲುಸುಯ್ಗೆ ಸುಲ್‌ವ ಮಲ್‌ವಕ್ಕಿಯೋ 
(ಪುಷ್ಪಪು. ೯-೬೫). ಸುಳ್ಳಿ : ೧. ಸುಳುವಿನೊಳಗೆ ಸುಳಿಯುತ್ತಲಿದ್ದೇನೆ ಸಿಲುಕಿಸದಿರಯ್ಕಾ | 10 


ತುಂಬಿಯ 


(ಬಸವ. ೪೮); ಸುಳಿಯಬಹುದಂಬುಧಿಯ ನಡುವಣ ಸುಳಿಯೊಳಗೆ (ಕುವ್ಮಾದ್ರೋ. ೪-೩೭). | 
೨. ಎಲ್ಲಿ ಸುಳಿದಡೆ ಅಲ್ಲಲ್ಲಿ ಉಪಾಧಿ ಬಿಡದಯ್ಮ (ಅದವ. ೧೩-೨೭); ಸಿರಿ ನಡೆವಂತೆ | 
ಯಿಂದು ನಡೆವಂತೆ ಸುಖಂ ಸುಳಿವಂತೆ (ಪಂಪಾಶ. ೪೮); ನನ್ನ ಕಣ್ಣದುರು ಸುಳಿದಿರಿ ಅಂದ್ರ 
ಪೋಲೀಸನ ಬೆನ್ನಟ್ಟಿಸ್ತೀನಿ (ನಡೆದಾ. 1, ೩೫೨). ೩. ಸುಳಿದು ಬೀಸುವ ಗಾಳಿ 
ಉರಿಯಾಯಿತ್ತವ್ಹಾ (ಮಹಾದೇ. ಬ. ೪೩-೧೦೦): ಎರಲು ಸುಳಿದುದು ದೀಪಶಿಖಿಯ | 

20 


ಪರಿಹರಿಸಿದತಿಬಲದಬ್ಬರದ ನಿಷ್ಠುರತೆಗಂಜದೆ (ಕುವ್ಮಾಕ. ೮-೧೪); ಗಿರಿಚೆಯ . . . 
ನಾಸಾನಿಲನೆ ಕಂಪು ಸುಳಿಯೆ (ಚಬಪು. ೧-೨). ೫. ನಸುಮೊರೆಯುತುಂ ತುಂಬಿ 
ಸುಳಿದಾಡೆ ಮೆಚೆದುದು ಮಾಗಿಯಪಜಯಂ ಮಧುವನ ಜಯಂ (ಪಡ್ಮರಾ. ೮-೨); 
ಬಡಿಸಲೊಗ್ಗರಣೆಯಿಂಗಿನ ಕಂಪು ಸುಳಿದುದು ಬಹಿಃಸ್ಪ್ರಳಕೆ (ಮೋಹತ. ೩-೫೪). 
(ದೇ. 8 ತಮಿ. ಮಲ. ಚುಲಿ); ತುಳು. ಸುಳ, ಸುಲಿ; ತೆಲು. ಸುಡಿ) 

ಸುಲ, ಸುಳ್ಳಿ (ನಾ). ೧. ಸುತ್ತುವುದು; ತಿರುಗುವುದು. ೨. ಸಮುದ್ರ, ನದಿ, 
ತೊರೆಗಳಲ್ಲಿಯ ಆಳವಾದ ಕಡೆಯಲ್ಲಿರುವ ತಿರುಗಣಿ; ಜಲಾವರ್ತ: 
““ಸುಟ್‌ಯೆಂದು ಜಲಾವರ್ತಂ'' (ಕಶಸಾ. ೫೩-೧೪೨); ಸುಲೌಯೊಳಗಿರ್ದು ಬೆಟ್ಟು ಪೊಅ 

್ಮ್ಮವಿನಂ ಲವಣಾಂಬುರಾಶಿ ಕುಕ್ಕುಬಗುದಿವಲ್ಲಿ (ಪಂಪಭಾ. ೧೧-೧೫೩); ಸುಬ್‌ಯಂ | 

ಪಲ್‌ದೊಪ್ಪುವ ಪೊರ್ಕುಲ್‌ (ಕಬ್ಬಕಾ. ೧೨೧); ಘುಳುಘಳನೇಟ್ವ ಬೊಬ್ಬುಳಿಯನೀ |26 
ಸುಲೌಯಂ (ಚಕ. ೧-೩೭). ೩. ದೇಹದಲ್ಲಿ ಕಾಣಿಸಿಕೊಳ್ಳುವ ಕೂದಲಿನ ಸುತ್ತು, 
— ಆವರ್ತ: ಮುಂದಲೆಯ ಸುಟ್‌ಯಿಂದಕ್ಕುಂ ಕಳ್ಳಲ (ಲೋಕೋಪ. ೧೧-೨೫); ಅಪ್ಪುವು 
ಸುಲೌಗಳ್‌ ನೂಜುಭೇದದಿಂದಂ ತುರಗಕ್ಕೆ (ಅಶ್ವತಾ. ೪-೧). ೪. ತೆಂಗು, ಬಾಳೆ 
ಮೊದಲಾದ ಸಸ್ಮಗಳ ಕುಡಿ, - ಎಳೆಯ ಚಿಗುರು: '*ಸುಟ್‌ - ಕೆಲಸಗಳ್ಳಂ ; | 
ಸಸಿಯ ಸುಲೌ'' (ಶಮದ. ಪರಿ. ೧); ತಿಳಿನೀರ ತುಂತುರ್ವನಿಗಳಿಂ ಪೊರದೆಳವಾಟಿಯ |30 
ಸುಟೌಯ ಬಿಜ್ಜಣಿಗೆಗಳನಡಿಗಡಿಗೆ ಬೀಸಿಯು೦ (ಕಾದಂಪೂ. ೮೫೫). ೫. ಗುರುತು; 
ಜಾಡು: ಮೇಳದಂಕದಂತೆ ಸುಲ್‌ಯಲ್‌ದು(ಂ0] ಡೊಂಬರ ಕೋಡಗದಂತಾಡಿ (ಪಂಪಭಾ. 
೬-೬೨ ವು, ೬. ಸೋಮಾರಿ; ಆಲಸಿ: "“ಸುಟ್‌ - ಕೆಲಸಗಳ್ಳಂ; ಸಸಿಯ ಸುಲ್‌'' 
(ಶಮದ. ಪಂ. ೧). ಸುಳ್ಳಿ ು ೨. ಖಳಿಕಟಿಲ ಬಿಜುವೊಯಿಲೊ ಸಿಡಿಲಿನ ಸುಳಿಯೊ 


ಮೈಮಸೆಯರುಣವಾರಿಯೊ ಷುಳೆಗಳಿಲ್ಲದ ಹೊನಲೊ ರಣದಲಿ ಚಿತ್ರವಾಯ್ತು (35 


(ಕುವ್ನಾದ್ರೋ. ೧೪-೭); ಶರಧಿಯ ಸುಳಿಗೆಣೆಯೆನಿಸುವ ನಾಭಿ (ಅಂಜಚ. ೭-೧೮೬); ಗಳೆಯ 
ಡೊಂಬತಿಯಾಟದಾ ಪರಿ . . . ಸುಳಿಯ ನೀರಿನ ತಲೆಯ ಹೂಗರಿ (ಕಎಪು ೮೯-೧೫), 
೩, ದನವಿನ ಬೆಂನ ಸುಳಿಯ ಮೇಲೆ ಬರೆದರೆ ಮೂಣುದು (ಎಕ. ೫1, ಹೊಳಲ್ಕೆ. ೯೭-೩;7); 
ಸಿಂಧೂದೇಶದ ಕುದುರೆಗಳನ್ನು ಆರಿಸಿಕೊಂಡನು . . . ಲಕ್ಷಣವಾದ ಹತ್ತು ಸುಳಿಗಳುಳ್ಳವು 
(ವಚಿಬಾ, ೧೪೦). ೪. ಸಸಿ ಬಲಿದು ಹೊಸ ಸುಳಿ ತೋಜಾದಲ್ಲಿಯಲ್ಲದೆ ಆ ತುಷ ಪರ್ಣ [40 


ಬಿಡದು (ಮೋಳಿಮಾ. ೧೪೧-೫೪೦); ಎಳೆಯ ಬಾಳೆಯ ಸುಳಿಗೆ ಸೀಗೆಯ ಮೆಳೆಯೊಡನೆ 
ಸರಸವೆ (ಕುವ್ಮಾದ್ರೋ. ೧೨-೨೯); ಎಳೆಯ ಬಾಳೆಯ ಸುಳಿಯು ಅನಲನ ಪೊಯ್ಲಲಿ 


ನೊಂದವೋಲ್‌ (ನಳಚ. ೫-೨). ಪಿ. ಸಂತಾನ; ಸಂತತಿ: ಸತ್ತು ಹುಟ್ಟುವ 
ಸುಳಿಯಲ್ಲದೆ ಮತ್ತೊಂದು ಗೊತ್ತು ಇಲ್ಲದೆ ಹೋಯಿತು (ಪುರಂದ. ೧-೧೬೧-೨). 
೮. (ವ್ಯಾಕ] ಯಕಾರಕ್ಕೆ ಕಾಗುಣಿತದಲ್ಲಿ ಬರುವ ಚಿಹ್ನೆ ; ವಟ್ಟೃಸುಳಿ ಲ): 
ಇದು ಯಕಾರದ ಸುಳಿ (ಸಂಶೋಧ. ೨೬); ಒತ್ತಕ್ಷರ 'ರಕಾರವು' ಕೆಳಗೆ ಸುಳಿಯೊಂದಿಗೆ 


೮೬೪.೨ 


ಸುಲ್‌ಯಿಸು 


ಪ್ರತ್ಯೇಕವಾಗಿ ಬಲಬದಿಯಿರಿದ ಆರಂಭವಾಗಿ ಎಡಬದಿಯಲ್ಲಿ ಮೇಲೇರುತ್ತದೆ 
[ಆ ಸುಲಿ / ತಮಿ. ಮಲ. ಚುಲ್‌; ಕೊಡ, ಚುಳಿ; 
ತುಳು. ಸುಳಿ; ತೆಲು. ಸುಡಿ] 


(ನೊಳಂಬ. ೮೦). 


ಸುಖಿಗಾಳಿ, ಸುಳಿಗಾಳಿ, ಸುಳಿಘಾಳಿ (ನಾ). ೧. ಸುಂಟರಗಾಳಿ; ಸುಟ್ಟುರೆ: 


ಇದು ಸುಟೌ್‌ಗಾಳಿಯಿಂ ನೆಗೆದು ತೋಹುವ ಕಿಂಶುಕಶುಷ್ಕಪತ್ರಂ (ಚಂದ್ರಪು ೯-೫). 
೨. ಮಲ್ಲನೆ ಬೀಸುವ ಗಾಳಿ; ಮೆಂದವೂರುತ: ಪುಣ್ಮದೇವತಾ 
ದೂತನವೋಲ್‌ ಸುಟ್‌ಗಾಳಿಯೊಡನೆ ಹರ್ಷದ ಮಚ್‌ ಬರೆ (ಪಂಡಾಮು. ೯-೧೭); 
ತಣ್ಣುವೇಲ್‌ದ ಸುಲ್‌ಗಾಳಿ ( ಪುಷ್ಪಪು ೨-೨೦). ಸುಳಿಗಾಳಿ : ೧ಿ. ನರರಥೆ ಸುಳಗಾಳಿಯಂತಿರೆ 
ತಿರುತಿರುಗಿದುದು ವಿಶ್ವತೋಮುಖದಿ (ಕುವ್ಮಾಕ. ೧೪-೨೬); ಆಲೆವುದೆ ಸುಳಿಗಾಳಿಗೆ ಶೈಲ 
(ಜೀವಂಸಾಂ. ೧೭-೮೪); ವಿಶೇಷ ಸುಳಿಗಾಳಿ ಎದ್ದಾಗ ಸ್ನಾನವ ಮಾಡಲಾಗದು (ನಳವೈೆ. ೩೨). 
ವಿ. ಕಂಪುಗಳ ಚಾತಿಯಂ ಬೇಜ್‌ಬೇಆ್ಯೈದಿಸುತೆ ಸುಳಿಗಾಳಿ ಪೂವಸರದೊಳ್‌ 
ಮೆಚೆದುದು (ಚಿಬಪ. ೧೦-೩); ಅರಳತು ಹೂ ಸುಳಿಗಾಳಿಯ ಕಚಗುಳಿಗೆ (6ಲ್ಲೋಲ. 
೬೨-೧೧). ಸುಳಘಾಳಿ : ೧. ಹಳಚಿದೆರು ಸುಳಿಘಾಳಿಯಂತಿರೆ ಸುಳಿದು ಖಗಪತಿಯಂತೆ 
ಹೂಯ್ಲಲಿ ಬಳಸಿ ಬಿಗಿದೆಜಗಿದರು ಬಿಡೆಯದ ಮತ್ತಗಜದಂತೆ «ಕುವ್ಮಾಗ. ೭-೨). 
(ಸುಟ್ಸ್‌ ೬ ಗಾಳ) 


ಸುಲೌಗುರುಳ್‌, ಸುಳಿಗುರುಳ್‌, ಸುಳಿಗುರುಳು (ನಾ). ಗುಂಗುರುಕೂದಲು; 


ಅಲೆಅಲೆಯಾದ ಕೇಶ: ಸುಚೌ್‌ಗುರುಳ್‌ ಸೋರ್ಮುಡ ನೋಡಲ್ನಾಡೆ ಸೊಗಯಿಕುಂ 
ದ್ರೌಪದಿಯಾ (ಗದಾಯು. ೮-೫೧); ಮೆಜ್‌ವರ್‌ ಸುರ್ಕುಂಗುರುಳ ಸುಟ್‌ಗುರುಳ 
ನಿಡುಗುರುಳುರುಳಿಗುರುಳ ತುಂಬಿಗುರುಳೆ ಗೋಪಸ್ತ್ರೀಯರ್‌ (ಜಗವ. ೪-೧೨೫). 
ಸುಳಿಗುರುಳ್‌:: ಸುಳಿಗುರುಳಾಡೆ ತೋಳ್ಗಳೆಡೆಯಾಡೆ ಬೆಮರ್‌ ಮಿಗೆ ಮೂಡ . . . 
ಗಟ್ಟಿಗಳನಂದು ಮಗುಳ್ದಿದರ್‌ (ಗಿರಿ$. ೨-೯೦); ತುರೆಬಿಗಳ ಪೋಲ್ವ ಸುಳಿಗುರುಳ್ಗಳ 
ಪೆಣ್ಣಳಿರ್ದರು (ಚಬಪು. ೭-೧೨). ಸುಳಿಗುರುಳತ ಅಳಿಕುಳಂಗಳ ಕಪ್ಪನಣಕಿಪ ಸುಳಿ 
ಗುರುಳು ರಂಜಿಸುಗು ತರುಣಿಯ (ಬಸಪು. ೪-೨೯); ಸುಳಿಗುರುಳ ನಿಟ್ಟೆಸಳುಗಂಗಳ . , . 
ಬಲುಮೊಲೆಯ ಮೋಹರ ನೂಕಿತಮರೀವಾರನಾರಿಯೆರ (ಕುವ್ಮಾಅ. ೭-೮೮); 
ಮಘಮಘಿಸುವ ಸೊಬಗಿನ ಸುಳಿಗುರುಳು (ಪುರಂದ. ೧-೮-೨). [ಸುಬ್‌  ಕುರುಳ್‌,] 


ಸುಚೌಗೊಳ್‌, ಸುಳಿಗೊಳ್‌, ಸುಳಿಗೊಳು (ಕ್ರಿ). ೧. ತಿರ್ರನೆ ತಿರುಗು; ಗಿರ್ರನೆ 


ಸುತ್ತು: ಭೀತಿಯಿಂ ಮಜುಗಿ ತೆರಳ್ಹು ತೊಳ್ಲಿ ಸುಲೌಗೊಂಡುದು ಪಾಂಡವಸ್ಕೆನೃಸಾಗರಂ 
(ಪಂಪಭಾ. ೧೨-೧೩). ೨. ಸುತ್ತುವರಿ ;ವರ್ತುಲವಾಗು : ಘನಸ್ತನಂಗಳೊಳೆಡಪಿಯುಂ 
ಗಂಭೀರನಾಭಿಯೊಳ್‌ ಸುಟ್‌ಗೊಂಡುಂ . . . ನಾಟ್ಕರಸಮೆ ಶೀವಿ (ಆದಿಪು. ೭-೧೨೬ ವೆ); 
ಸುಟ್ಟುಜ'ಗಾಳಿಯೊಳ್‌ ಸುಖಿಗೊಂಡು ತಣಗೆಲೆಗಳ್‌ ಪಾಜುವಂತೆ ದೆಸದೆಸೆಗೆ ಪಾಜುವ 
ಘನಾಘನಚಕ್ರದಿಂದುಳ್ಳುಲ್ಕಾಕಾರಮಾಗೆ (ಗಡಾಯು. ೪-೨೦); ಸುಚ್‌ಗೊಂಡ ನಾಧಿಕೂಪದ 
ಸುಟ್‌ಯಿಂ ಪೊಅಮಡದೆ ಸುಟೌವ ನಯನಂಗಳ ಬೆಬಟ್‌ವಿಡಿದು ಪರಿದು ಸುಟ್‌ದುದು 
ಸುಟ್‌ಯೊಳಗಣ ಪಣಾಿಗುಲಂತೆ ಪಾತಕನ ಮನಂ (ಪಂರಾಮಿ. ೯-೮೧). ಸುಳಿಗೊಳ್‌ 
೩. ಕುಡಿಯನ್ನು ಹೊಂದು, ಚಿಗುರಿನಿಂದ ಕೂಡಿರು: ಅಳಿಯೆಐಗದನಿಲನಲುಗದ 
ರವಿಕರಂ ಪುಗದ ಸುಳಿಗೊಂಡು ದಳವೇಆ್‌ ಹಸುರಳಿದು ಬೆಳುಪುಳಿದ ಸುರುಚಿರಮೆನಿಪ್ಪ 
ಮಾಸಲ ಮೊಗ್ಗೆಯಂ ಕೊಂಡು (ಬಸರ. ೩-೨೦). ಹುಳಿಗೊಳು: ೨. ಬೆಮರ್‌ 9ರಂ 
ಪರಿಯಿಡೆ ಗದ್ಗದಂ ಸುಳಿಗೊಳುತ್ತಿರೆ ಕಂಪನಮುರ್ಕಿ (ಶಂಶಾತ. ೬). 
(ಸುಟ್ಕೌ * ಕೊಳ್‌) 


ಸುಖಿೌತರ್‌, ಸುಳಿತರ್‌ (ಕ್ರಿ). ೧. ಸುಳಿದು ಬೀಸು; ಸುತ್ತಿ ತೀಡು: ಸುಲೌತರ್ಪಲ 


ರಿಂದೆ ಬಟ ಪೂಗಳ್‌ (ಕಬ್ಬಿಕಾ. ೧೨೬). ಹುಳಿತರ್‌: ೨. ತಿರುಗು; ಸಂಚರಿಸು: 
ಪುರದ ಪಲವು ರಾಜವೀಧಿಗಳೊಳು ಸುಳಿತಪ್ಪಾಗಳು (ಬಸರಿ. ೪-೭೧). 
ಸುಟ್ಸ್‌ 4 ತರ್‌] 


ಸುಟ್‌ದಳಿರ್‌ (ನಾ). ಎಳೆಯ ಚಿಗುರು: ಸುಟ್‌ದಳಿರಾಯ್ತು ಪೂಗಣೆಗೆ ಕೆಂಗಜ್‌ 


ಕೈಪೊಡೆಯಾಯ್ತು . . . ಅಶೋಕೆಯ ಕೆಂದಳೆರ್‌ (ಮಲ್ಲಿಪ್ಯ. ೫-೨೦). (ಸುಟ್ಸ್‌ 4 ತಳಿರ್‌) 


45| ಸುಟೌಯಿಸು, ಸುಳಿಸು, ಸುಟ್‌ಸು (ಕ್ರಿ). ೧. ಸುತ್ತುವಂತೆ ಮಾಡು; ತಿರುಗಿಸು; 


ಆ ಜಗತ್ಪತಿಯ ಮನೋಯಾನಪಾತ್ರಮಂ ತಮ್ಮ ತಲೋದರ ಜಲಧಿನಾಭಿಗೆಂಭೀರಾ 


ಸುಟ್‌ಯೆಲೆ 


ವರ್ತದೊಳ್‌ ಸುಟ್‌ಯಿಸಿ[ಪಾಠಾಂ. ಸುಲ್‌ೌಗೊಳಿಸಿ]ಯು೦ (ಆದಿಪು. ೮-೨೪ ವ); 
ಸುಟ್‌ಯಿಸುತಾಜಿಯಂ ಪೊಳಯಿಸುತ್ತೊಲವಿಂದೆಡಕಂ ಬಲಕ್ಕಮಾಗಳಿ ತಿರುಪುತ್ತನೇಕ 
ವಿಧಮಪ್ಪ ಸುಶಿಕ್ಸೆಗಳಂ . . . ತೋಜ್‌ದಂ (ಕುಸುಮಾ. ೮-೭೨). ಸುಳಿಸು : ೧. ಅತಿಕಾಯ 
. - . ಬಿಳಿಯ ತೇಜಿಯ ಹೇಮರಥವನು ಸುಳಿಸಿದನು (ಕೌಶರಾ. ೨೭-೨). ೨. ಬೀರು; 
ಸೂಸು: ಸುಳಿಸಿದಳು ಸುಮ್ಮಾನದಲಿ ಕಡೆಗಂಗಳನು ಸೀತೆ (ತೂರರಾ. ೧-೧೫-೩೮); 
ಮಗು. .. ಕಣ್ಣ ಬಿಚ್ಚಿ ಸುಳಿಸಿತೊಂದು ನಗೆಯನು (ರಾಮುನ. ೮೭). ಸುಲಿಸು : ೧. ಕಾಡ 
ಬೇಲಿಯಂ ಮಾರ್ಣಾಡನಟ್‌ಯಲುಂ ಮೂಡಿಗೆ ಕಕ್ಕುಂಬಂ ಸುಲೌಸಿ (ಪಂಪಭಾ. ೫-೪೧). 
(ಸುಟ್ಸ್‌ 4 - ಇಸ್ಬು। 
ಸುಖಿಯೆಲೆ, ಸುಳಿಯೆಲೆ (ನಾ). ತೆಂಗು, ಬಾಳೆ ಮೊದಲಾದುವುಗಳಲ್ಲಿ 
ಸುರುಳಿಯಾಗಿ ಸುತ್ತಿಕೊಂಡಿರುವ ಎಲೆ; ಎಳವಾಟೆಯ ಸುಟ್‌ಯೆಲೆಯ 
ತಳತಳಿಪ ಮೇಲ್ಕಟ್ಟು (ಚಂದ್ರಪು. ೭-೯೫ ವ); ಎಳವಾಟೆಯ ಸುಟ್‌ಯೆಲೆಯನುಡಿ 
ಯೊಳಮರ್ಚಿಯುಂ (ಕಬ್ಬಿಕಾ. ೧೨೫). ಸುಳಿಯೆಲೆ: ಸುಳಿಯೆಲೆಯೊಳಗಿಂದ ಬಾಳೆಗೊನೆ 
ಹೊರಬೀಳುವಂತೆ (ಪ್ರಣಸ. ೧). [ಸುಲ್ಮ್‌ 4 ಎಲೆ] 
ಸುಲಖೌಯೇಜು, ಸುಳಿಯೇು (ಕ್ರಿ). ಚಿಗುರು; ಸುಳಿ ಬರು: ಕೇದಗೆ ಸುಲ್‌ಯೇಜ್‌ 
(ಜಗಎ ೪-೪). ಸುಳಿಯೇಖು : ಕೇತಕೀವನಂ ಸುಳಿಯೇಟ್‌ (ಸಾಳ್ವಭಾ. ೨೬-೧೮). 
[ಸುಟ್ಮ್‌ * ಏಜ (ಜ ಏಯ್ಯ್‌)] 
ಸುಖವಡೆ (ಕ್ರಿ). ತಿರುಗಣಿಯನ್ನು ಹೊಂದು; ಜಲಾವರ್ತವನ್ನು ಪಡೆ: 
ಮೀಖಪ ಸುಲೌವಡೆದ ಸಿಂಗರದೊಚೆಯೊಳ್‌ ತಲೆದೋರ್ಪ ತೆರೆಗಳ್‌ (ಕಬ್ಬಿಕಾ. ೭೬). 
[ಸುಟ್ಮ್‌ ೬ ಪಡೆ] | 
ಸುಟ್‌ವರ್‌ (ಕ್ರಿ). ಸುತ್ತಿ ಬರು; ತಿರುಗಿ ಬರು: ಒಂದೊಂದೆಡೆಯೊಳ್‌ ಮರದ 
ಮಣ್‌ಗಳೊಳ್‌ ಬಲ್‌ೌದಪ್ಪಿದ ಮಅ್‌ಯನಣಅಸಿ ಮಜುಕದಿಂ ಸುಲೌವರ್ಪ(ಪಾಕಾಂ. 
ಸೂಟ್ವರ್ಪ) ಖಡ್ಗಧೇನುಗಳ ತೊರೆದ ಮೊಲೆಯಿಂದಂ ಬರಿವಿಡಿದು ಸುರಿವ ಪಾಲ್‌ 
(ಚಂದ್ರಪು. ೫-೬೫ ವ). (ಸುಲ್ಡ್‌ 4 ಬರ್‌ (ಆ ವರ್‌)] 
ಸುಖವು, ಸುಳಿವು, ಸುಳುವು, ಸುಳುಹು, ಸುಟುವು (ನಾ). ೧. ಗುರುತು; 
ಕುರುಹು; ಜಾಡು: ಚಕ್ರವ್ಕೂಹದ ಸುಟೌವಿನೊಳಗಳಿಟ್ಟೆಡೆಯ ಕೃಪ ಕೃತ ವರ್ಮ 


ರೆಂಬ ನಚ್ಚಿನ ನಾಯಕರಿರ್ವರುಮೆರಲ್ಲ್‌ಸೆಯೊಳೊಡನೆ ಬಂದು ತಾಗಿದಾಗಳ್‌ | 


(ಬಂಹರಿ. ೧೨-೧೦ ವ). ಸುಳಿವು : ೧. ಕಂದನ ಸುಳಿವ ಕಾಣೆನು (ಕುವ್ಮಾದ್ರೋ. ೮-೧೯); 
`ಇಂದುಮತಿಯ ತಾಯಿಗೆ ಅದಢ ಸುಳಿವು ಹತ್ತದಂತೆ ಉತ್ತರಿಸಿದ (ಅಪನಾ. ೨೪೭); 
ಸುಳಿವನ್ನು ಅರಿತ ರಾಜನೂ ಮಂತಣಚಾವಡಿಯನ್ನು ಸೇರಿದನು (ಸವತಿ. ೩೮). 
೨. ನೀರಿನ ಸುಳಿ; ಆವರ್ತ: ಸುಳಿವಿಗೆ ಮಾನ ನಡುನೀರ ಹೊಗುವಂತೆ ಸ್ತಬ್ಧಚೇತನೆ 
(ಉಯ್ಕ್ಮಾಲೆ. ೧೪-೧೦). ೩. ಬೀಸುವಿಕೆ; ತೀಡುವಿಕೆ: ಅಲರ್ವಿಜ್ಜಣದೆ ತಣ್ಣೆಲರ 
ಸುಳಿವನೊದವಿಸುತ (ಪದ್ಮರಾ. ೮-೯೩); ಸಿಂಧ ಸೆಳೆ ಸೀಗುರಿಯ ಸುಳಿವುಗಳ ಕಳಕಳಿಕೆ 
ಕಡುಹೇಟೆ (ಕುವ್ಮಾಭೀ. ೮-೨೦). ೪. ಅವಕಾಶ; ಆಸ್ಪದ: ತಂದದ್ದರೊಳಗರ್ಧ 
ಕದ್ದಾಳೊ ತನ್ನ ಸಂದು ಸುಳಿವು ನೋಡಿ ಮೆದ್ದಾಳೊ (ಪುರಂದ. ೧-೧೮೨-೩). ೫. ಕುಣಿತ; 
ನೃತ್ಯ: ಸೋಗೆಗಳ `ಸುಳಿವುಗಳ ಕಪಿಗಳ ಲಾಗುಗಳ ಲಂಘನೆಯಲೆಸೆದುದು . . . 
ಉದಾನ (ತೊರರಾ. ೧-೯-೧೩): ೬. ಮಲ್ಲಯುದ್ಧದ ಒಂದು ವರಸೆ ,-- ಪಟ್ಟು: 
ಗಳಹತ್ತ ಡೊಕ್ಕರ ತಳಮೇಲು ಪೈಸರ ಸುಳಿವು ವಂಚನೆ ಪತನದಲಿ . . . ಹೋರಿದರು 
(ಕಂನವಿ. ೨೧-೯೨). ಸುಳುವು, . : ೧. ಸಾರಭೂತಾಧಿಕದ ಸುಳು[ಪಾಠಾಂ. ಳಿ]ವಿನ 
ಪಂಚವಾಯುಗಳ . . . ಬೇಳಂಬದಲಿ ಬೆಂಡಾದೆ ನೀನೆಂದ (ಕುವ್ಮಾಣ. ೩-೭೫); 
ಕುಂಡಲಿಯ ಭೇದದ ಕಂದನಾಡಿಯ ನಡುವೆ ಮಂಡಿಸುತಿರ್ಪ ಹಂಸನ ಹತ್ತಿರವೆ ಕಂಡಿಹುದು 
ಸುಳುವು (ಸರ್ವಜ್ಞ. ೪೭೪); ಇದರ ಸುಳುವು ಪುಟ್ಟಾಚಾರಿಗೂ ಹತ್ತಿತ್ತು (ಭಾರಥಿ. ೫೦). 
ಪಿ. ಸುಳುವಿನೊಳಗೆ ಸುಳಿಯುತ್ತಲಿದ್ದೇನೆ ಸಿಲುಕಿಸದಿರಯ್ಮಾ (ಬಸವ. ೪೮). ಸುಳುಹು : 
೧. ಕಾಯಕ್ಕೆ ಮಜ್ಜನ ಪ್ರಾಣಕ್ಕೆ ಓಗರ . . . ಸುಳಿವ ಸುಳುಹುಳ್ಳನ್ನಕ್ಕ ಇವ 
ಮಾಡಲೇಬೇಕು ಕಾಯದೊಳಾತ್ಮನ ಕಾಣ್ಪ್ಬರು ಕಾಂತಿಯೆ 
ಕಾಯಸುಖವೆ ಸುಳುಹಾಗಿ (ಭರಚ. ೨-೭೫); ಜನಕಾತ್ಮಜೆಯ ಸುಳುಹ ಕಾಣದೆ ಬಳಲಿ 
೨. ಕ್ರೋಧವೆಂಬ ಸುಳುಹಿನೊಳಗೆ ಬಿದ್ದೆನಂಬಿಗ ಎನ್ನ 


(ಆವಚಂ. ೨೦-೮೨); 


(ವೆಂಕಾರಾ. ೫-೫-೮). 


೮೬೪೩ 


10 


15 | 


ಸೂಕರಮದ್ದವ 


ಸೆಳೆದುಕೊಳ್ಳೋ ನೀನಂಬಿಗ (ಶಿವಗೀ. ೧೩೧-೬೫೬); ಭರದಲಿ ತಿರುಗುವ ಸುಳುಹಿನ 
ಅರೆಬಿರಿದಿನವರು ಅಯ್ಕಗಳೆ (ಮೋಳಮಾ. ೧೬೫-೬೧೬). ಸುಬುವು : ೧. ವ್ಯೂಹದ 
ಸುಟುವಿನಿಟ್ಟೆಡೆಯೊಳುಭಯವೀಥಿಗಳ ವಿಷಮಮಪ್ಪೆಡೆಗಳೊಳ್‌ . . . ಸಾರೆವಂದು 
(ಮಹಾನೇ. ೧೨-೧೦೩ ವ). ಕ 
ಸುಳಿವು ಹಿಡಿ ಎ ಜಾಡನ್ನು ತಿಳಿ; ಪತ್ತೆ ಹಚ್ಚು: ನೆಳಲು, ಬೆಳಕಿನ ಹಿಂದೆ 
ಸುಳಿವುಹಿಡಿಯುತ ಬಂತು ಕೊಳಲ ಕಣ್ಣಿಗೆ ತಾಗಿ ಮಿಂಚುವೆರಳು (ನಲಮು. ೪-೪). 
ಸುಳುಷುಗಾಣಿಸು ಎ ಗುರುತು ತೋರಿಸು; ಜಾಡು ತೋರಿಸು: ಭಕ್ತಿ, ಜ್ಞಾನ, 
ವೈರಾಗ್ಯಗಳನ್ನು ಸುಳುಹುಗಾಣಿಸಿದ ನಿಜಗುಣ ಶಿವಯೋಗಿ (ಶರೀಫ. ೬ ಮೊದಲಮಾತು.). 
ಸುಟ್ಸ್‌ + - ವು) 

ಸುಲೌವೊರ್ಕುಯ್‌, ಸುಳಿವೊಕ್ಕುಳು (ನಾ). ಗುಂಡಾಗಿರುವ ಹೊಕ್ಕಳು; 
ಸುಳಿನಾಭಿ: ನಿಜ್‌ಗುರುಳ್‌ . . . ಸುಲೌವೊರ್ಕುಯ್‌, ಬಟ್ಟದೊಡೆ . . . ಸೊರ್ಕುಂ 
ಗೋಗಿಲೆ - ಇವು ಉಪಸರ್ಗಂಬೆರಸಿದ ಶಬ್ದಂಗಳ್‌ (ಕಶಸಾ. ೬೩-೪೧೬); ಸುಟೌವೊರ್ಕುಲ 
ತಾವರೆಯಲರುಣಿಗಳ ಬಳಗದ ನೆರವಿನಿಂ ನಿಮಿರ್ದು (ಚಕವಂ. ೩೨-೮). ಸುಳಿವೊಕ್ಕುಳು: _ 
ಸತ್ಯಮಲಮುಖಿ ಸುಳಿವೊಕ್ಕುಳಬಲೆ . . . ಕಣ್ಣದೇನಮರ್ದಳೋ (ಚೆಬಪು ೪೫-೫೧). 

[ಸುಟ್ಸ್‌ 4 ಪೊರ್ಕುಯ್‌ (ಇ ಪೊಕ್ಕುಯ್‌)) 

ಸುಲ್‌ಸು "ಸುಟ್‌ಯಿಸು' ನೋ. 

ಸುಟುವು "ಸುಟ್‌ವು' ನೋ. 

ಸುಲ್ಲಿಲ್‌ನಾಡು (ನಾ). ಒಂದು ನಾಡಿನ ಹೆಸರು: ಸುಲ್ಲಲ್‌ನಾಡುಂ ಪಿಟ್ಟಗೆಜ್‌ 
ಪನ್ನೆರಡು ಗಾಮುಣ್ಣ ಪ್ರಜೆ ಸಕ್ಲಿ (ಎಕ. 1, ಚಿತ್ರದು. ೨೪-೧; ಸು. 5007). 

(ಸುಟ್ಲಲ್ಕ್‌ 4 ನಾಡು] 

ಸೂಂಖ (ನಾ). ಒಂದು ಊರಿನ ಹೆಸರು: ಶ್ರೀಮತ್ಪತ್ಸಯ್ಮಂ ಬೆಳ್ಳೊಲ ಮೂನೂಅಅ 
ಸೂಂ[ಖ)ಮನಾಳುತ್ತು x೩ ಮ್ಹ ಕೊಂ!ಡಿಟ್ದು] . . . ದೇಗುಲಕ್ಕಂ ಬಿಟ್ಟೋಮ್‌ 
(Mr. XL, ೨೭-೮; 9೦4). [7] 

ಸೂಂಟಗೆ "ಸುಂಟಗೆ' ನೋ. 

ಸೂಂಟಗೆಗೊಳ್‌ (ಕ್ರಿ). (ಸುಟ್ಟ) ಮಾಂಸವಾಗುವಂತೆ ಮಾಡು; ಧ್ವಂಸಮಾಡು: 
ಇಭಘಟೆಯಂ ಪಡಲ್ವಡಿಸಿ ಘೋಟಕಸಂಕುಳಮಂ ಮರಳಲ್ಲಿ ಪೂಣ್ಣಭಿಮುಖರಾದ 
ವೀರಭಟರಂ ನೆಟೆ ಸೂಂಟಗೆಗೊ(0)ಡು ವೈರಿಭೂಪ್ರಭುಗಳ ಮಸ್ತಕಾವಳಿಗಳಂ 
ಮುಳ್ಳಿಂ(ಳಿಸಿಂ) ಪೊಡಸೆಂಡುವೊಯ್ದಂ೦ (6 IV, ೧-೬೪; 1204). 

(ಸೂಂಟಗೆ (< ಸುಂಟಗೆ) 4 ಕೊಳ್‌] 

ಸೂಂಟಿಸು "ಸುಟ್ಟಿಸು' ನೋ. 

ಸೂಂತಿಕಾಗಾರ (ನಾ). ಬಾಣಂತಿಯ ಕೋಣೆ; ಹೆರಿಗೆಮುನೆ: ಆರೆವೆ 
ಸೂಂತಿಕಾಗಾರ ಜೀರ್ನಾಲಯಂ ದೂರದಾವೇಶ ಗೋಸಾಲೆ ಮನಕಿನಿದಿನ ತಾಣವೆನಿಸಿ 
ರಲಲ್ಲಿಗೋರ್ವನು ಬರೆ (ಭೈರವೇ ೨-೭೩). [ಎ ಸಂ. ಸೂತಿಕಾಗಾರ] 

ಸೂಕ "ಸುಂಕ್ಕು' ನೋ. ಮ 

ಸೂಕರ (ನಾ). ೧. ಹಂದಿ; ವರಾಹ: ""ಕೋಳಃ, ಕ್ರೋಡಃ, ಸೂಕರ ವರಾಹಃ 
೬ ೬ ೬ಕಿರಿಃ - ಈ ೮ ಹಂದಿ'' (ಹಲಾಯು. ೩೮-೭೩); ವನಾಶ್ಚ ಸೂಕರಮನಿತುಂ ಮುನಿಸಂ 
ಪರಿಹರಿಸಿರ್ದುವು (ಅಜಪು. ೭-೨); ಸೂಕರನವೊಲು ಕೋಡೆತ್ತಿ ಹಾಯ್ಕಿದರು (ಕುವ್ಕಾಭೀ. 
೪-೩೫); ನಡುಂಗಿದತ್ತಡವಿ ಸೂಕರಂಗಳ: ಘೋರ ಹೂಂಕಾರದಿಂದೆ (ಶ್ರೀರಾಮಾ. 
೫೬-೧೫೯). ೨. ಒಂದು ನರಕದ ಹೆಸರು: ಸೂಕರ . . . ಅವಿಕವೆಂಬೈದು ಮಂತ್ರಿ 

` ನರಕಂಗಳ ನಡುವೆ ಚಂಡಕೋಲಾಹಲವೆಂಬರಸುನರಕವಿಹುದು (ಎವೇಕ. ೧೮೦). (ಸಂ.] 

ಸೂಕರಕಂದ (ನಾ). ಒಂದು ಬಗೆಯ ಗಡ್ಡೆ; ವರಾಹಗೆಡ್ಡೆ; ವಾರಾಹಿ: 
""ಕುಪ್ಪನಾಶನಃ - ಸೂಕರಕಂದ, ಬಿಳಿಯ ಸಾಸಿವೆ'' (ಓಷಧಿ. ೩೭). ಸಂ.) 

ಸೂಕರಗಂಧ (ನಾ). ಇ ಸೂಕರಕಂದ : ""ಕ್ರೋಡಾ - ಸೂಕರಗಂಧ'' (ಓಷಧಿ. ೪೧). 

[ಆ ಸೂಕರಕಂದ] 

ಸೂಕರಮದ್ದವ (ನಾ). ""ಸೂಕರ ಮದ್ದವ ಎಂದರೆ ಕಾಡುಹಂದಿಯ ಒಣ 

ಮಾಂಸ (Dried boar‘s flesh) ಎಂದು ಒಮ್ಮೆ ಬಗೆಯಲ್ಪಟ್ಟಿತ್ತಾದರೂ 


ಸೂಕರವದನ ೮೬೪೪ 


ಈಚೀಚೆ ಅದು ಮಾಂಸವೇ ಅಲ್ಲ, ಒಂದು ಬಗೆಯ ಅಣಬೆ 
(fungus) ಅತಏವ ಶಾಕ ಎಂದು ಗೊತ್ತಾಗಿದೆ'' (ವೈಶಾಖಿ. ಟಿಪ್ಪಣಿ): 
ನಿನ್ನೆ ಕಮ್ಮಾರ ಚುಂದನ ಮನೆಯೊಳಟ್ಟ. ಸೂಕರಮದ್ದವವನುಂಡ ಬಳಿಕ ಬಸುಗುತ್ತ 
ದಿಂದಣಿಯರಂ ಬಳಲುತಿಹೆ, ಬಸಿರು ನೋನೋಯುತಿದೆ (ವೈಶಾಖ. ೬೫-೭). 
[ಆ-- ಪಾಲಿ. ಸೂಕರಮದ್ದವ] 
ಸೂಕರವದನ (ನಾ). ೧. ಹಂದಿಯ ಮುಖ. ೨. ಹಂದಿಯಂತಿರುವ 
ಮುಖವುಳ್ಳವನು: ತುರಗಗಳಂ . . . ಸ್ವೂಲಾಂಗಂ ಸೂಕರವದನಂ ಕರ್ಕಟಾದಿ 


5 


‘| 
ಮದ್ರೇಕ್ಕಾಣ೦ (ಜಾತಪಿ. ೧೯-೧೦). ಸಂ.) | 

ಸೂಕರಿ (ನಾ). ಹೆಣ್ಣುಹಂದಿ: ಈ ಕರ ಸೂಕರಿಯಲ್ಲೆ ಪತ್ತಿ ಗಂಟಲನೊಡೆಯೆತ್ತಿ | 
ಕೊಂದಪೆ೦ (ಪಂಪಬಾ. ೧೧-೭೩); ಸೂಕರಿ ಸೂಕರರೂಪಮದಂ ಸಲೆ ಬಿಟ್ಟು |10 
-ಮಹೇಂದ್ರನ ಪಟ್ಟಣಮಂ ಶ್ರೀಕರದೇವತೆಯಾಗುತೆ ಪುಪ್ಪಕವಾಸಿನಿಯೆಯ್ದುತಿರಲ್‌ 
(ಹಾಲಾಸ್ಕ. ೩-೧೩-೫೨). ([ಸಂ. ಸೂಕರೀ। 

ಸೂಕಳ (ನಾ). ತುಂಟುಕುದುರೆ; ಅಗಡುಗುದುರೆ: ""ಸಿಲ್ಕಾದ ಕುದುರೆ 
ಸೂಕಳನೆನಿಕ್ಕುಂ'' (ಮಂಗರಾ. ೮೨-೧೫); ಸೂಕಳಮಲ್ತಿದು ಸಕಲಗುಣಾಕಾರಮೆನೆ 
ವಾಹಕರಾ ಕುಟಿಲಾಶ್ವಕ್ಕೆ ಖರಖಲೀನಮನಿಟ್ಟರ್‌ (ದಂರಾಮಾ. ೪-೧೧೪). 

[ಆ ಸಂ. ಶೂಕಲ) 

ಸೂಕಳತುರಂಗ (ನಾ). ತುಂಟುಕುದುರೆ; ಸೂಕಳ: ಅಂತಾ ಸೂಕಳತುರಂಗ 

ಮತಿವಿಷಮಗಹನಮಂ ಪುಗುವುದುಂ (ಪಂರಾಮಾ.೧೬-೬೫ ವ). ಇದು ಯಮಳ ಶಬ್ದ pS 
[ಸೂಕಳ 4 ತುರಂಗ) ವ 

ಸೂಕಳತೆ (ನಾ). ತುಂಟತನ; ತುಂಟಾಟ: ಮುಳಿವ ಘೋಳಿಗೆಯಿರ್ದ ಠಾವಿಂ 
ತಳರದಿರ್ಪಾ ಕಡವಗಳ ಬಿಡದಳಲಿಸುವ ಸೂಕಳತೆಯಂ ಕೈಕೊಂಡುದಾ ತುರಗಂ 
(ಕುಮುರಾ. ೪-೬೦). [ಸೂಕಳ + -ತೆ ) 

ಸೂಕಳತ್ವ (ನಾ). ಇ ಸೂಕಳತೆ: ಕಟ್ಟಿರ್ದ ವನ ಕಂಡು . . . ದೇವ 
ನಿಮ್ಮಡಿಗಳ್ವಿಚಾರಿಸುವೊಡೆ ಲೋಕದ ಸೂಕಳತ್ವಮಂ ಮೂಡಿ ನಂಟ ಚತತ 
ದುಷ್ಟತನದ ಪಟ್ಟಮನಾಂತಿಪ್ಪುದು (ಪುಣ್ಮಾಸ್ರ. ೭-೫೧ ವ). (ಸೂಕಳ 4 -ತ್ವ] : 

ಸೂಕಳಾಶ್ವ (ನಾ). ವ ಸೂಕಳತುರಂಗ: ಸೂಕಳಾಶ್ವದಂತೆ ಶಿಕ್ಷೆಯನೆಂತುಂ 
ಕೈಕೊಳ್ಳದಿರೆ (ಪಂಚತಂ. ೧೯-೩); ತತ್ಪುರಮೆಲ್ಲಮಲ್ಲಕಲ್ಲೋಲಮಕಾಲಮೃತ್ಕುಭಯ 
ವಿಹ್ವಲಮಾದುದು ಸೂಕಳಾಶ್ವದಿಂ (ಪಂರಾಮಾ. ೪-೧೧೨). [ಸೂಕಳ - ಅಶ್ವ] 

ಸೂಕಳೆ (ನಾ). ಖೋಟಾನಾಣ್ಕ : "“ಸೂಕಳೆ!ವಾಕಾಂ. ಳಿಯೊಳು ಭಂಡನೊಳ್‌ 


15 


20 


ಕೊಟ್ಟೆ'' (ಶಬ್ದಮಂ. ೯೦). (7) 

ಸೂಕುಳಿ (ನಾ). ದುಷ್ಟ; ಭಂಡ; ""ಜಡತೆ'' (ಶಮದ. ನ. ೩೬ ಅಡಿಟಿ): ಸ 
ನೇಳಿದಂ ಸೂಕುಳಿಯೋಕುಳಿ . . . ಇವಾದಿಯಾಗಲ್‌ ಕುಳನ೦ (ಶಮದ. ೨೬); ಓಕುಳಿ, 
ಸೂಕುಳಿ, ಈಳಿಗೆ, ಮಾಳಿಗೆ . . . ನಿಸರ್ಗಸಿದ್ಧಾ ಳಕಾರಾಃ ಗಾ 
(ಶಬ್ಬಾನು. ೧೪೦ ವ್ಮಾಖ್ಮಾ). |?) 

ಸೂಕ್ತ (ಗು). ೧. ಯುಕ್ತವಾಗಿ ತಿಳಿಸಿದ; ಸರಿಯಾಗಿ ಹೇಳಿದ. ೨. ಯೋಗ್ಯ |35 
ವಾದ; ತಕ್ಕುದಾದ: ಕಎಭಾವಕೃತಾನೇಕ ಪ್ರವಿಭಾಗವಿವಿಕ್ತಸೂಕ್ತಮಾರ್ಗಂ 
ಕಾವ್ಯಂ (ವರಾ. ೧-೨೨); ಆದಷ್ಟು ಜಾಗ್ರತೆ ಸೂಕ್ತ ಗೌರವದೊಡನೆ ಕಳುಹಿಸಿ 
ಕೊಡುವುದಾಗಿ ಭರವಸೆ ಕೊಟ್ಟ ಚಕ್ರವರ್ತಿ ಕಾಲತಳ್ಳುತ್ತಾ ಬಂದ (ಪ್ರವಾಇ 11, ೧೯೮). 
(ನಾ). ೩. ಒಳ್ಳೆಯ ಮಾತು; ಹಿತವಚನ: ಬಾನು ಬೆಳಕಿನ ಸೂಕ್ತ 
ಹಾಡಿತು ಜೊತೆಗೆ ಹಾಡಿತು ಸಾಗರ (ಸ್ಪರರ್ಶಿ. ೧೫-೫). ೪. ಯೋಗ್ಕವಾದುದು; [೪ 
ಉಚಿತವಾದುದು: ಸೂಕ್ತಂ ಭವ್ಯಜನಪ್ರವ್ಯಕ್ತಂ ಚೈನಾಗಮೋಕ್ತಮಿಂ ನಿನಗೆ 
ಮದೀಯೋಕ್ತಮಿದೆರ್ದೆಯೊಳ್‌ ನೆಲಸುಗೆ (ಆದಿಪು. ೫-೬೧); ಪ್ರತಿಭಾಸಂಸ್ಕೃತಿಯಿಂದ 
ಳಂಕೃತಿಯಿನರ್ಥವ್ಯಕ್ತಿಯಿಂ ಸೂಕ್ತಮಾ ಕೃತಿ (ಸುಕುಮಾ. ೧-೪); ಇತರರು ಹೊರಿಸಿದ 
ಗೈಮೆಯಲ್ಲಿ ತೊಡಗುವುದು ಮಕ್ಕಳ ಬೆಳವಣಿಗೆಗೆ ಸೂಕ್ತವಲ್ಲ (ಶಿಕ್ಷದ. ೭೨೦). 
೫. ಒಳ್ಳೆಯ ವ್ಯಕ್ತಿ; ಯೋಗ್ಯ: ""ಸೂಕ್ತನತಿಪ್ರಿಯವಾದಿ ಸಜ್ಜನಂ'' |45 
(ಪಸ್ತುಕೋ. ೧೦೧-೧೮). ೬. ವೇದದಲ್ಲಿಯ ಸ್ಕೋತ್ರಭಾಗ: ಅನಲಸೂಕ್ತಗಳಿಂದೆ ` 


ಸೂಕ್ಷ್ಮ 


ಮತಿಗೈದು ಭೂತಳಕೊಂದಿ ಸಾಷ್ಟಾಂಗದಿಂದೆಅಗಿ ನಿಂದು (ಜೈಮಿಭಾ. ೮-೪೨); ಈ 
ಸಂಹಿತೆಯಲ್ಲಿ ಒಂದೊಂದು ಸೂಕ್ತವೂ ಸಾಧಾರಣವಾಗಿ ಒಬ್ಬ ದೇವತೆಯನ್ನು ಕುರಿತು 
ಮಾಡಿದ ಸ್ತೋತ್ರೆ (ಭಾರದ. ೨೦). (ಸಂ.] 


ಸೂಕ್ತತೆ (ನಾ). ಯೋಗ್ಯತೆ; ಉಚಿತತೆ: ವಿವೇಚಿಸುವ ಸೂಕ್ತತೆಯನ್ನು 


ಅರಿತುಕೊಳ್ಳಬೇಕು (ಶಿಕ್ಷದ. ೨೦). [ಸಂ. ಸೂಕ್ತತಾ] 


ಸೂಕ್ತಸತ್ಯ (ನಾ). ಯುಕ್ತವಾದ ಸತ್ಯವನ್ನು ನುಡಿಯುವವನು: ನಿರುಪಮತರ 


ಸೂತ್ರಾರ್ಥತತ್ವಪ್ರವೀಣಂ ಕೃತಕೃತೃಂ ಸೂಕ್ತಸತ್ಮಂ ಪರಹಿತಚರಿತೋದಾತ್ತಕೀರ್ತಿಪ್ರಭಾವಂ 
(ಸುಕುಮಾ. ೨-೫೧). ([ಸಂ.] 


ಸೂಕ್ತಿ (ನಾ). ೧. ಒಳ್ಳೆಯ ಮಾತು; ಹಿತವಚನ: ಶನ್ನನೊಲ್ಹಾ ತ್ರಿಲೋಕ 


ಶ್ರೀಯೆಲ್ಲಂ ಪೊರ್ದಿದಂತೇನೊಸೆದನೊ .ಮನದೊಳ್‌ ಸೂಕ್ತಿ ಕರ್ಣಾವತಂಸಂ 
ಶ್ರೇಯಾಂಸಂ (ಆದಿಪು. ೯-೧೩೨); ಓಜೆಯೊಳುದಾತ್ತತೆ ಸೂಕ್ತಿಯೊಳರ್ಥಯುಕ್ತಿ . . . 
ಪೊಸದೇಸೆಯೊಳೊಂದಿದ ಮಾರ್ಗಮೊಳ್ಳುವೆತ್ತೆಸೆದಿರೆ ಪೇಟ್ದು (ಸುಕುಮಾ. ೧-೪೪); 
ವಿನುತ ಸುಕವಿಯ ಸೂಕ್ತಿ ತಾಗಿದ ಮುನಿಗಳಂತಃಕರಣದಂತಿರೆ ಹೊನಲು 
ವರಿದವು ಚಂದ್ರಕಾಂತದ .ಸಾಲ ಶಿಲೆ ಕರಗಿ (ಕುವ್ಮಾದ್ರೋ. ೧೭-೧೬). ೨. ವೇದ 
ದಲ್ಲಿಯ ಸ್ತೋೋತ್ರಭಾಗ : ಯುಕ್ತಿಸುವಡಿದು ದಿಟವೆನುತ ಶ್ರುತಿ ಸೂಕ್ತಿ 
ಸಾಟುವುದಾಗಿ ನಿಶ್ಚಳ . . . ಭಕ್ತಿಗೊಲಿದಿಪ್ಪೆಂ ಪ್ರಸಿದ್ಧಂ ಕೇಳು (ಬಸಪು. ೨೬-೪೯). 
[ಸಂ.] 


ಸೂಕ್ತಿಕಾರ (ನಾ). ಹಿತವಚನಗಳನ್ನು ಹೇಳುವವನು ,-- ಬಲ್ಲವನು: 


ನುತಗುಣರು ಭಾವುಕರು ವರಪಂಡಿತರು ಸುಜನರು ಸೂಕ್ತಿಕಾರರು ಮತಿಯನೀವುದು 
ವೀರನಾರಾಯಣನ ಕಿಂಕರಗೆ «ಕುವ್ಮಾಅ. ೧-೧೬). [ಸಂ.) 


ಸೂಕ್ತಿಗರ್ಭ (ನಾ). ಸುಭಾಷಿತಗಳನ್ನು ಒಳಗೊಂಡುದು: ಕೋಮಳ 


ಮತಿಸುಭಗಂ ಸುಂದರಂ ಸೂಕ್ತಿಗರ್ಭಂ . . . ಕಾವ್ಕಮೆಂದನ್ವಿತಸುಕವಿಜನಂ ಮೆಚ್ಚೆ 
(ಆದಿಪು. ೧-೨೬). ([ಸಂ.) 


ಸೂಕ್ಷುಮ "ಸುಕುಮ' ನೋ. 
ಸೂಕ್ಷ್ಮ (ಗು). ೧. ಅತ್ಯಂತ ಚಿಕ್ಕದಾದ , -- ಸಣ್ಣದಾದ. ೨. ತೆಳ್ಳಗಿರುವ; 


ಸ್ನೂಲವಲ್ಲದ. ೩. ಕೋಮಲವಾದ; ಮೃದುವಾದ. ೪. ಹರಿತವಾದ; 
ತೀಕ್ಷ್ಣವಾದ. ೫. ಕುಶಲತೆಯಿಂದ ಕೂಡಿದ. ೬. ಕರಾರುವಾಕ್ಕಾದ; 
ನಿರ್ದಿಷ್ಟವಾದ: ಇಪ್ಪತ್ತುನಾಲ್ಕು ತಿಢಿಯಿಂದ ವೆಗ್ಗಳ ಗ್ರಹಣಸಂಕ್ರಾಂತಿಯಿಂದ 
ವೆಗ್ಗಳ . . . ಸೂಕ್ಷ್ಮ ಶಿವಪಥವಅಿದವಂಗೆ (ಬಸವ. ೬೧೧). (ನಾ). ೭. ಅತ್ಯಂತ 
ಚಿಕ್ಕದಾಗಿರುವಂಥದು; ಅತಿ ಚಿಕ್ಕದಾದ ಕಣ; ಅಣು: “ಅಣು ಸೂಕ್ಷ್ಮಂ 
ಲೇಶಂ ತ್ರುಟಿ ಕಣರಿ. .. ಕಿಲೌದಪ್ಪುದದು'' (ವಸ್ತುಕೋ. ೧೦೭-೫೬). ೮. ಕ್ಲುದ್ರವಾದುದು; 
ಕ್ಲುಲ್ಲಕವಾದುದು: ""ಸೂಕ್ಷ್ಮದೊಳು ಪಾಮರಕುಲದೊಳು ಗುಳ್ಳೆಯೊಳು 
ಕ್ಷುಲ್ಲಕಮೆನಿಕ್ಕು'' (ಮಂಗರಾ. ೧೫೧-೫೬). ೯. ಕೋಮಲ; ನಾಜೂಕು: ಇಲ್ಲಮ್ಮ 
ಅಷ್ಟು ಸೂಕ್ಷ ವಲ್ಲ ನಾನು. ಏನೋ ಮಾತನಾಡುತ್ತಾ ನಡೆಯತೊಡಗಿದಾಗ ಕಾಲು 
ನಿಧಾನವಾಯಿತು (ಕುಸುಸಂ. ೧೩೯). ೧೦. ಚತುರತೆ; ಜಾಣ್ಮೆ; ಕುಶಲತೆ: 
ಅವುಗಳಲ್ಲಿ ಆಧುನಿಕ ಭಾಷಾಶಾಸ್ತ್ರಜ್ಞರಿಗೂ ಆಶ್ಚರ್ಯವಾಗುವಂಥ ನುಡಿ ಸೂಕ್ಷ್ಮಗಳ ' 
ಮತ್ತು ನಯಗಳ ದರ್ಶನ ಕಂಡುಬರುತ್ತದೆ (ದ್ರಾವಿವಿ. ೧೦೮). ೧೧. ಪರಮಾತ್ಮ; 
ದೇವರು. ೧೨. ವಂಚನೆ; ಮೋಸ. ೧೩. ಉತ್ತಮವಾದ ನೂಲು ,- 
ದಾರ. ೧೪. [ಕಾವ್ಮಮಾ! ಅರ್ಥಾಲಂಕಾರದ ಒಂದು ಭೇದ; ಹೇಳುವುದನ್ನು 
ಸಂಜ್ಞೆಯ ಮೂಲಕ ಚುಟುಕಾಗಿ ತಿಳಿಸುವಿಕೆ : ಜಾತಿಸಹೋಕ್ತಿ. .. ಸೂಕ್ಷ್ಮ ಲವ 
ವೃತಿರೇಕ ದೀಪಕಾಖ್ಯಾತಿ ಸಮಾಹಿತಾವೃತಿ ಪರಸ್ಪರ ಸಾರ ನಿಮಾಲನಂಗಳಿಂದೀ ತೆಜದಿಂದ 
ಮೊಂದಿ ನೆಗಬ್ಲುಂ ನೆಟ್‌ ವಾಸ್ತವಭೇದವೃತ್ತಿಗಳ್‌ (ಕಾವ್ಶಾವ. ೬೦೭); ಇಂಗಿತ ಲಕ್ಷ್ಮಂ 
ಸೂಕ್ಷ್ಮಂ ಸಂಗಮವಾವಾಗಳೆಂದು ನೋಡುವನಲ್ಲಂ (ಉದಯ. ೯-೪೩); ಪರರಾಶಯ 
ತಿಳಿವುತ್ತ ಗೂಡದಿ ಸಂಟ್ಲಿಯು ತೋಟ್‌ ಕರಸಿಕೊಂಬುದು ಸೂಕ್ಷ ವೆರಿದು 
(ಕುವಲ. ೧೫೬-೧. ೧೫. [ತತ್ವಶಾ] ಸ್ಥೂಲ, ಸೂಕ್ಷ್ಮ, ಪರಗಳೆಂಬ ಮೂರು 
ಬಗೆಯ ತತ್ವಗಳಲ್ಲಿ ಒಂದು : ಸ್ಥೂಲಸೂಕ್ಷ ಪರತತ್ವವೆಂಬ ಮೂಜು ತತ್ವವೇ 


ಸೂಕ್ಷ್ಮಕಾಯಯೋಗ 


ಆಲಾದ ಭೇದಮಂ ಪೇಳ್ವೆ (ಸಿದ್ದೇವ. ೧೭೯-೫೪೫); ಭಾವಲಿಂಗ, ಪ್ರಾಣಲಿಂಗ, ಇಷ್ಟಲಿಂಗ 
ಇವುಗಳು ಕ್ರಮವಾಗಿ ಪರ, ಸೂಕ್ಷ್ಮ ಮತ್ತು ಸ್ತೂಲವೆಂದು ಉಕ್ತವಾಗಿರುವುವು 
(ಶಿವಾಸೂ. ೩೬). ೧೬. ಸ್ಥೂಲ, ಸೂಕ್ಷ್ಮ, ಕಾರಣಗೆಳೆಂಬ ಮೂರು ಬಗೆಯ 
ತನು ಅಥವಾ ಶರೀರಗಳಲ್ಲಿ ಒಂದು: ಸ್ತೂಲ ಸೂಕ್ಷ್ಮ ಕಾರಣ ಎಂದೆಂಬ 
ತನುತ್ರಯ ನೀನಲ್ಲ (ಸಿದ್ದೇವ. ೪೭-೧೩೩). “ಸೂಕ್ಷ ಒತೆನು' ಪರಾ. ೧೭. [ಜೈನ] 
ನಾಮಕರ್ಮಪ್ರಕೃತಿಗಳಲ್ಲಿ ಒಂದು: ಸ್ಥಾವರ ಸೂಕ್ಷ್ಮ ಅಪರಿಯಾಪ್ತ 
ಸಾಧಾರಣ ಶರೀರೆ ಆಸ್ಥಿರ ಅಶುಭ ದುರ್ಭಗ ದುಃಸ್ವರ ಅನಾಮಧೇಯ ಅಯಶ 
ಸ್ಕೀರ್ತಿನಾಮಕರ್ಮಮೆಂದಿಂತು ನಾಮಕರ್ಮದುತ್ತರಪ್ರಕೃತಿಗಳು (ಗೊಮ್ಮಸಾ. ೪-೨). | 
೧೮. ಮುಕ್ತಜೀವರಿಗೆ ಇರುವ ಎಂಟು ಗುಣಗಳಲ್ಲಿ ಒಂದು: ಸಮ್ಮಜ್ಞಾನ 
ದರ್ಶನಾನಂತವೀರ್ಯ ಸೂಕ್ಷಾ ಗುರುಲಘುತ್ವಾವಗಾಹಾವ್ಕಾಬಾಧಂಗಳೆಂಬ ಸಿದ್ದ 
ಪರಮೇಷ್ಠಿಗಳಷ್ಟಗುಣಂಗಳ೦ ನೆನೆಯುತ್ತಂ (ಆದಿಪು. ೧೦-೧೪ ವ). [ಸಂ.] 

ಸೂಕ್ಮಕಾಯಯೋಗ (ನಾ). [ಜೈನ] ಪಾಪವಿಹರಣಾತ್ಮಕಕ್ರಿಯೆಯಿಲ್ಲದೆ 
ಪದ್ಮಾಸನದಿಂದಲೇ ಗಮನಕ್ರಿಯೆ ಸಾಗುವಿಕೆ: ಅಂತರ್ಮುಹೂರ್ತ 
ನಿರುದ್ಧಾಶೇಷಮನೋವಾಗ್ಪಾದರಕಾಯಯೋಗಸೂಕ್ಷ್ಮಕಾಯಯೋಗಪರಿಣತಂ | 
(ಆದಿಪು. ೧೬-೪೯ ವ); ಉದಗ್ರ ಮಂದಿರಶಿಖರಿಶಿಖರದೊಳ್‌ ಪ್ರತಿಮಾಯೋಗಂ ನಿಂದು 
ಸೂಕ್ಷ್ಮ ಕಾಯಯೋಗಯೋಗಂ . . . ದಂಡಕವಾಟಪ್ರಕರ ಲೋಕಪೂರಣಕ್ರಿಯೆಗಳಂ 
ಸಮಯ ಪ್ರತಿಸಮಯಂಗಳಿಂ ಮಾಡಿ (ಸುಕುಮಾ. ೯-೧ ವ); ಪ್ರತಿಮಾಯೋಗದೊಳ್‌ 
ನಿಂದು ಸೂಕ್ಮಕಾಯಯೋಗದಿಂ . . ಲೋಕಪೂರಣಕ್ರಿಯೆಗಳೊಳನಂತರ 
ಪ್ರತಿಸಮಯಂಗಳಂ ಮಾಡಿ . ಐರ್ಧಮಾು ೧೬-೧೬ ವ). (ಸಂ.) 

ಸೂಕ್ಷ್ಮ ಕಾರ್ಯ (ನಾ). ನಾಜೂಕಾಗಿ ಮಾಡಬೇಕಾದ ಕೆಲಸ: ಹೆಂಗಸ 
ರಿಂದಲೇ ಮಾಡಿಸಬಹುದಾದ ಕೆಲವು ' ಸೂಕ್ಷ್ಮ ಕಾರ್ಯಗಳೂ ಇರುತ್ತವೆ (ರೂಢಿ). 

1ಸಂ.) 

ಸೂಕ್ಷ ಕ್ರಿಯಾಪ್ರತಿಪಾತಿ (ನಾ). [ಜೈನ] ಶುಕ್ಷಧ್ಕಾನದ ಮೂರನೆಯ 
ಬೇದ: ಸೂಕ್ಷ ಒಕ್ರಿಯಾಪ್ರತಿಪಾತಿಯೆಂಬ ಚರಮ ಶುಕ್ತಧ್ಮಾನದಿಂ . . 
ದಂಡಕವಾಟಪ್ರಕರಲೋಕಪೂರಣಕ್ರಿಯೆಗಳಂ ಸಮಯ ಪ್ರತಿಸಮಯಗಳಿಂ ಮಾಡಿ 


ಸೂಕ್ಷ್ಮ ಕ್ರಿಯಾಪ್ರತಿಪಾ[ಪಾಠಾಂ. ಜಾ]ತಿಯೆಂಬಪರ ಸಸ ಘು 


(ಸುಕುಮಾ. ೯-೧ ವ); ಶೈ ರೆ 
ಕರ್ಮಪರಿಪಾವನದತ್ತಿ ಸ್ವಾಭಾವ್ಕಾನಿಮಿತ್ತಂ ದಂಡಕವಾಟಪ್ರತರ 7”. *ಪೂರಣಕ್ರಿಯೆ 
ಗಳೊಳನಂತರ ಪ್ರತಿಸಮಯಂಗಳಂ ಮಾಡಿ (ವರ್ಧಮಾ. ೧೬-೧೬ .. ಸೂಕ್ಷ್ಮಶರೀರ 


ಯೋಗದಿಂ ಸೂಕ್ಷ ಕ್ರಿಯಾಪ್ರಶಿಪಾತಿಯಂಬ ಪರಮಶುಕ್ಲಫಲಧ್ಯ್ಕಾನದೊಳ್‌ ನೆಲಸಿ 
(ಪಂರಾಮು. ೧೬-೭೯ ವ). [ಸಂ.) 

ಸೂಕ್ಶ್ಮಕ್ರಿಯೆ (ನಾ). ಗುಟ್ಟು; ರಹಸ್ಕ : ಎಲ್ಲಿಯುಮಜಸಿಯುಂ ದುರ್ಯೋಧನನ 
ರೂಪುಗಾಣದಿದೇನಾನುಮೊಂದು ಕಾರಣಮಾಗಲ್ವೇಟ್ಕುಮೆಂದು ಸೂಕ್ಷ್ಮ ಕ್ರಿಯೆ 
ಯಿನಂತಕತನಯಂ ಗರುಡಧ್ವಜನೊಳಾಳೋಚಿಸುವುದು೦ (ಗದಾಯು. ೬-೧೫ ವ). 

ಸಂ. ಸೂಕ್ಷ್ಮೃಕ್ರಿಯಾ] 

ಸೂಕ್ಷ್ಮಗ್ರಾಹಿ (ನಾ). ತೀಕ್ಷ್ಣವಾದ ಗ್ರಹಣಶಕ್ತಿಯುಳ್ಳುದು: ಕುಡಿಮಾಶೆ 
ದ್ವಂದ್ವ, ಬಗ್ಗುತ್ತವೆ, ಸೂಕ್ಷ್ಮಗ್ರಾಹಿ. ಈ ಸ್ಪರ್ಶಾಂಗಗಳಿಂದ ಕೀಟ ಸನ್ನಿವೇಶವನ್ನು 
ಮುಂದಾಗಿ ಗ್ರಹಿಸುತ್ತದೆ (ಕೀಟಬೆ. ೧೩). (ಸಂ. ಸೂಕ್ಷ ಗ್ರಾಹಿನ್‌] 

ಸೂಕ್ಷ್ಮತತ್ವ (ನಾ). [ತತ್ವಶಾ] ಸೂಕ್ಷ್ಮ, ಸ್ಥೂಲ, ಪರಗಳೆಂಬ ಮೂರು 
ಬಗೆಯ ತತ್ವಗಳಲ್ಲಿ ಒಂದಂ: ಸೂಕ್ಷ್ಮತತ್ವವೂ ಪ್ರಾಣವೂ ಪರವನಪ್ಪಿ 
ಪರಾಪರನಾಗಿ ಪ್ರಪಂಚವನೇನುವ ಮುಟ್ಟದೆ ಪರಮಮಾಹೇಶ್ವರನಾದೆನು ಕಾಣಾ 

(ಸಂ. " 

ಸೂಕ್ಷ್ಮತನು (ನಾ). [ತತ್ವಶಾ] ಸೂಕ್ಷ್ಮ, ಸ್ವೂಲ , ಕಾರಣಗಳೆಂಬ ಮೂರು 
ಬಗೆಯ ಶರೀರಗಳಲ್ಲಿ ಒಂದು: ಭೂತವೈದಅಿಂದ ಸ್ಮೂಲತನು ಮನ ಬುದ್ಧಿ 
ಅಹಂಕಾರದಿಂದ ಸೂಕ್ಷ್ಮ ತನು (ಅವಚಂ. ೧೭೨-೭೭೪); ಪಾಂಚೆಬೌತಿಕವಾದುದೇ 
ಸ್ನೂಲತನು ವಾಯುಪಂಚಕ ಇಂದ್ರಿಯ ದಶಕ ಮನ ಬುದ್ಧಿಗಳೆರಡು ಇಂತೀ ಹದಿನೇಳು 
ಕೂಡಿದ ಲಿಂಗಭೌತಿಕವೆ ಸೂಕ್ತ ತನು (ದೀಕ್ತಾಬೋ. ಕ. ೧೬೧-೧೫); ಎನ್ನೆ ಸೂಕ್ಷ್ಮ 


(ಸಿದ್ದೇವ. ೧೦೧-೩೧೩). 


೮೬೪೫ 


10 


15 


4s 


ಸೂಕ್ಷ್ಮರೂಪ 


ತನುವೆಂಬ ಕೈಲಾಸದ ಮೇಲೆ ಮನೋಮಂಟಪದಲ್ಲಿ ಕುಳ್ಳಿರ್ದು ದೃಶ್ಮಾದೃಶ್ಶದ 
ಲೀಲೆಯನಾಡುವಾತನು ನೀನೆ ಅಯ್ಕಾ (ಅಖಂಡೇ. ೨೪೦-೮೬). ಸಂ.) 

ಸೂಕ್ಷ್ಮತ್ವ (ನಾ). ೧. ತೀಕ್ಷ್ಣತೆ ; ಚುರುಕು: ಅವನ ಬುದ್ಧಿಯಲ್ಲಿ ಸೂಕ್ಷ್ಮತ್ವವೆಂಬು 
ದಿಲ್ಲವೇ ಇಲ್ಲ (ರೂಢ). ೨. [ಜೈನ] ಮುಕ್ತಜೀವರಿಗೆ ಇರುವ ಎಂಟು 

೨ಣಗಳಲ್ಲಿ ಒಂದು: ಕ್ಲಾಯಿಕ ಸಮ್ಮಕ್ಕ್ವಮುಮನಂತಚ್ಞಾನಮುಮನಂತ 

ದರ್ಶನಮುಮನಂತವೀರ್ಯಮುಂ ಸೂಕ್ಶ್ಮತೃ(ಮು)ಮವಗಹನಮುಮವ್ಕಾಬಾಧಂ 
ಗಳೆಂಟುಗುಣಂಗಳಾತ್ಮಾಯತ್ತಮಾಗೆ (ಶಾಂತಿಪ್ರ ೧೨-೫೧ ವ). ([ಸಂ.] 

ಸೂಕ್ಷ್ಮದರ್ಶಕ (ನಾ). ಸಣ್ಣವಸ್ತುಗಳನ್ನು ದೊಡ್ಡದಾಗಿ ಕಾಣಿಸುವಂತೆ 
ಮಾಡುವ ಒಂದು ಸಲಕರಣೆ: ಸೂಕ್ಷ್ಮದರ್ಶಕ (ಗಿ110£050000) ಬಿಂಬಗ್ರಾಹಕ 
(Photographic Camera) ಮುಂತಾದುವುಗಳಲ್ಲಿ ವರ್ಣ ಮತ್ತು ಗೋಳಪಲ್ಲಟಗಳನ್ನು 
ಆದಷ್ಟು ಕಡಮೆ ಮಾಡಲೋಸುಗ ಅನೇಕ ಮಸೂರಗಳನ್ನು ಜೋಡಿಸಿರುತ್ತಾರೆ 
(ಛಧೌತಎ ೧೮೯). (ಸಂ.) 

ಸೂಕ್ಷ್ಮದರ್ಶಿ (ಗು). ೧. ತೀಕ್ಷ್ಣವಾದ ನೋಟದಿಂದ ಕೂಡಿದ. (ನಾ). 
೨. ಸೂಕ್ಷ್ಮದರ್ಶಕ: ಭೂತಗನ್ನಡಿಗಳನ್ನು ಉಪಯೋಗಿಸಿ ೧೫೯೦ರಲ್ಲಿಯೇ 
ಸೂಕ್ಷ ದರ್ಶಿಯನ್ನು (ಖMಃcroscope)ತಯಾರು ಮಾಡಿದರು (ಶಿಲ್ಪನಾ. ೧೫೨). 
೩. ತೀಕ್ಷ್ಣವಾದ ಗ್ರಹಣಶಕ್ತಿಯುಳ್ಳವನು; ಕುಶಾಗ್ರಮತಿ: 
""ಕುಶಾಗ್ರೀಯಮತಿಃ, ಸೂಕ್ಷ್ಮ ದರ್ಶೀ - ಈ ೨ ಸೂಕ್ಷ್ಮ ಬುದ್ದಿಯನುಳ್ಳವಂ'' 
(ಹಲಾಯು. ೬೧-೨೧೮). (ಸಂ. ಸೂಕ್ಷ್ಮ ದರ್ಶಿನ್‌) 

ಸೂಕ್ಷ್ಮ ದೃಷ್ಟಿ (ನಾ). ೧. .ಚುರುಕುನೋಟ; ತೀಕ್ಷ್ಣವಾದ ದೃಷ್ಟಿ: ಅವನ 
ಮೋರೆಯ ಮೇಲಾದ ಬದಲು ಅಕ್ಕನ ಸೂಕ್ಷ್ಮದೃಷ್ಟಿಯಿಂದ ಮರೆಯಾಗಲಿಲ್ಲ 
(ಮೂರುಡಾ. ೧೨೪). ೨. ಚುರುಕಾದ ನೋಟವುಳ್ಳವನು; ಸೂಕ್ಷ್ಮದರ್ಶಿ: 
ಕರ್ಣಾಂತಾಕ್ಷರಾಗಿಯುಂ ಸೂಕ್ಷ ದೃಷ್ಟಿಗಳು ಕುಲಗೋತ್ರಮಧ್ಯಸ್ಥಿತಿಗಳಾಗಿಯುಂ 
ಸೊಗಯಿಪೇಕಾಕಿಗಳೆನಿಸಿ ಶಿವನನೊಲಿಸಿದ ಮುನೀಶ್ವರರು ಕಣ್ಣೆಸೆದರು (ಹಚಕಾ. ೬-೩೬). 

y [ಸಂ.] 

ಸೂಕ್ಷ್ಮಪ್ರಕೃತಿ (ನಾ). ನಾಜೂಕಾಗಿರುವ ಸ್ವಭಾವ ,- ಗುಣ: ಅವನ 
ಕಣ್ಣು ದಡದಡನೆ ಮಹಡಿಯಿಂದಿಳಿಯುತ್ತಿದ್ದ ಸೂಕ್ಷ ಪ್ರಕೃತಿಯ ನವಿರುಮೆಯ್ಮ 
ಮಹಿಳೆಯನ್ನೆ ಹಿಂಬಾಲಿಸುತ್ತಿದ್ದುವು (ಪುನರು. ೩೩೬). [ಸಂ.) 

ಸೂಕ್ಷ್ಮಬಾದರ (ನಾ). [ಜೈನ] ಪುದ್ದಲಸ್ಕಂಧದ ಬಾದರಬಾದರ , ಬಾದರ , 
ಬಾದರಸೂಕ್ಷ |, ಸೂಕ್ಷ್ಮ ಬಾದರ, ಸೂಕ್ಷ್ಮ, ಸೂಕ್ಷ್ಮ ಸೂಕ್ಷ್ಮಗಳೆಂಬ 
ಆರು ಪ್ರಕಾರಗಳಲ್ಲಿ ಒಂದು; ಸೂಕ್ಷ್ಮವಾಗಿದ್ದರೂ ಸ್ಥೂಲದಂತೆ 

ತೋರುವುದ: ಒತಾಂಕುರಮಪ್ಪ ಪಲ್ಲವಾದಿಗಳೇಕೇಂದ್ರಿಯಶರೀರಂಗಳವಲೊಳು 

ಸೂಕ್ಶ್ಮ ಬಾದರ।ಪ್‌ ಕಾ. ಬೋಧರ] ನಿರೋಧ ಪ್ರಾಣಿಗಳು ಪ್ರತಿಕ್ಷಣಮನಂತಾನಂತಂ 

ಸಾವುತ ಪುಟ್ಟುತಮಿರ್ಕುಂ (ಚಾವಂಪು. ೫೨); ಪುದ್ದಲಸ್ಮಂಧಗಳಲ್ಲಿ ಬಾದರಬಾದರ, 

ಬಾದರ, ಬಾದರಸೂಕ್ಷ್ಮ, ಸೂಕ್ಷ್ಮ ಬಾದರ , ಸೂಕ್ಷ್ಮ, ಸೂಕ್ಷ ಸೂಕ್ಷ್ಮ - ಎಂದು 
ಆರು ಪ್ರಕಾರಗಳುಂಟು . . . ಸೂಕ್ಸ್ಮವಾಗಿದ್ದರೂ ಸ್ಥೂಲದಂತೆ ತೋರುವು 
ಸೂಕ್ಷ ಬಾದರಗಳು (ಚೈನಧ. ೫೫). ([ಸಂ.) 

ಸೂಕ್ಷ್ಮ ಬುದ್ಧಿ (ನಾ). ಕುಶಾಗ್ರಮತಿ; ಚುರುಕುಬುದ್ದಿ : ""ಕುಶಾಗ್ರಬುದ್ಧಿಯೆನೆ 
ಸೂಕ್ತ ಬುದ್ದಿ!ಪಾಠಾಂ. ಮತಿ]ಯುಳ್ಳವನೆನಿಕ್ಕು೦'' (ಮಂಗರಾ. ೭೨-೨೧); ಹುಡುಗನ 
ಸೂಕ್ಷ್ಮ ಬುದ್ಧಿಗೆ ಒಂದು ತೊಟ್ಟು ಸಾಕಾಗಿತ್ತು (ಸವತಿ. ೩೩). |ಸಂ.) 

ಸೂಕ್ಷ್ಮಮಧೈ (ನಾ). ಚಿಕ್ಕದಾದ ಸೊಂಟವುಳ್ಳವಳು: ಅದೇಂ ಪೊದಬ್ತು 
ತೋಜ್‌ದುದೋ ಸೂಕ್ಷ್ಮ ಮಧೆಯ ಮಧ್ಯಂ (ಸುಕುಮಾ. ೧೦-೧೦). (ಸಂ. ಸೂಕ್ಷ್ಮ ಮಧ್ಯಾ) 

ಸೂಕ್ಷ್ಮರೂಪ (ನಾ). [ಜೈನ] ಕರ್ಮನಾಶದಿಂದ ಆತ್ಮನಿಗೆ ಉಂಟಾಗುವ 
ಸೂಕ್ಷ್ಮ ಸ್ವಭಾವ ಮತ್ತು ಆ ಸೂಕ್ಷ್ಮ ಸ್ವಭಾವವನ್ನು ಹೊಂದಿದ ನಂತರ 
ಅಮೂರ್ತಿಕಸೂಕ್ಷ್ಮನಾಗುವ ಆತ್ಮ: ಸೂಕ್ಷ್ಮ ರೂಪನುಮನಂತಜ್ಞಾನಾದಿ 
ಗುಣಸಂಪೂರ್ಣನುಂ . . . ತ್ರಿಲೋಕಶಿಖರಿಶೇಖರನುಮಪ್ಪ ಜೀವನುಂಟೆಂದು . . . 
ವಿದ್ವಜ್ಜನಮುಮಂ ಸಭಾಜನಮುಮಂ ತಿಳಿಪಿ (ಆದಿಪು ೨-೧೦ ವ). ([ಸಂ.) 


೬ 


ಸೂಕ್ಷ್ಮಲೋಭ 


ಸೂಕ್ಷ್ಮಲೋಭ (ನಾ). [ಜೈನ] ""೧೦ನೆಯ ಗುಣಸ್ಥಾನದಲ್ಲಿರುವ ಬಹು 
ಮರಿದತರವಾದ ಲೋಭಕಷಾಯಗ'' (ವರ್ಧಮಾ. ಕೋಶ): ಸೂಕ್ಷ್ಮ ಸಂಪ 
ರಾಯಸ್ಮಾನಪ್ರವಿಷ್ಟಕ್ಷಪಕಂ ಯಥೋಕ್ತಪರಿಣಾಮದಿಂ ಸೂಕ್ಷ ಲೋಭಕ್ಕೆ ವಿಳಯಮಂ 
ಮಾಡಿ (ವರ್ಧಮಾ. ೧೩-೩೨ ವ). [ಸಂ.] ' 

ಸೂಕ್ಷ್ಮವಸ್ತು (ನಾ). ಬಾಹ್ಮಕಣ್ಣುಗಳಿಗೆ ಗೋಚರಿಸದೆ ಇರುವಂಥ | 5 
ಪದಾರ್ಥ: ಜ್ಞಾನವನೂ ಮಾಜ್‌ ತೋಜುವ ನಿರಂಜನ ಸೂಕ್ಷ್ಮ ವಸ್ತುವೆಂದು 
ಭಾವಿಸುವದೆಂದನೆಯ್ಮ (ಸಿದ್ದೇವ. ೩೩-೮೩). [ಸಂ.! | 

ಸೂಕ್ಷ್ಮಶರೀರ (ನಾ). ಎ ಸೂಕ್ಷ ತನು: ಮನ. ಬುದ್ಧಿ ಇವುಗಳುಳ್ಳುದೇ | 
ಸೂಕ್ತ ಶರೀರವು (ಶಿವಾಕೋ. ೩); ವಿಚ್ಲಾನಮಯಕೋಶವು ಮನೋಮಯಕೋಶವು | 
ಪ್ರಾಣಮುಯಕೋಶವು ಕೂಡಿ ಸೂಕ್ಷ್ಮ ಶರೀರವೆಂದು ಹೇಳಲ್ಪಡುವುದು |10 
(ಈಶೃಸ್ಥ. ೧೫-೧೩). ಸಂ.) 

ಸೂಕ್ಷ್ಮಸಾಂಪರಾಯ (ನಾ). [ಜೈನ] ಗುಣಸ್ಥಾನಗಳಲ್ಲಿ ಒಂದು ; ಹತ್ತನೆಯ | 
ಗುಣಸ್ವಾನ: ಆದು ಸಾಮಾಯಿಕಚ್ಛೇದೋಪಸ್ಮಾಪನಾ ಪರಿಹಾರಶುದ್ದಿ | 
ಸೂಕ್ಷ್ಮ ಸಾಂಪರಾಯ ಯಥಾಖ್ಳಾತಚಾರಿಶ್ರಬೇದದಿಂ ಪಂಚವಿಧಂ (ಆದಿಪು. ೧೦-೬೬೩ ವ); 
ಸ್ವಾವರಕಾಯಂ ಮೊದಲ್ಗೊಂಡು . . . ಚತುರ್ಥಭಾಗಪರ್ಯಂತಂ ಮಾಯಮುಂ 
ಸೂಕ್ಷ್ಮ ಸಾಂಪರಾಯಪರ್ಯಂತ ಲೋಬಭಕಷಾಯಮುಕ್ಕು೦ (ಪಸಾಲ. ೫೬೭); 
ಕಷಾಯಗಳು ನಷ್ಟವಾದಾಗ ಅವನು ಹತ್ತನೆಯ ಗುಣಸ್ಥಾನಕ್ಕೆ ಏರುವನು. ಅದೇ | 
ಸೂಕ್ಷ್ಮ ೬ಸಾಂಪರಾಯವು (ಜೈನಪ. ೫೦೦). ([ಸಂ.1 

ಸೂಕ್ಷ್ಮೆ ಸುಂಪರಾಯಕೃಷ್ಟಿ (ನಾ). [ಜೈನ] ಹತ್ತನೆಯ ಗುಣಸ್ಮಾನಕ್ಕೆ ಏರಿದ 
ನಂತರ ಉಳಿಯುವ ಸೂಕ್ಷ ್ಮಸಂಜ್ವಲನಲೋಭವೆಂಬ ಕಷಾಯವನ್ನು |20 
ನಾಶಮಾಡುವುದು, - ಶಕ್ತಿಹೀನಗೊಳಿಸುವುದು: ಸೂಕ್ಷ್ಮ ಸಾಂಪರಾಯಕ್ನಪಕ 
ನಾಗಿ ಯಥಢೋಕ್ತಪರಿಣಾಮದಿಂ ಸೂಕ್ಷ ್ಮಸಾಂಪರಾಯಕೃಷ್ಟಿಗಳಂ ಮಾಡುತ್ತುಂ 
(ಆದಿಪು. ೧೦-೧೪ ವ); ಸೂಕ್ಷ್ಮ ಸಾಂಪರಾಯಕೃಷ್ಟಿವಿಧಾನಾನಂತರಂ ಬಾದರಲೋಭ 
ಸಂಜ್ವಳನಮಂ ನಿಶ್ಶೇಷಂಗೆಯ್ದು (ಶಾಂತಿಪು. ೧೧-೧೧ ವ). ಸಂ.) 

ಸೂಕ್ಷ್ಮ ಸಾಂಪರಾಯಕ್ಷಪಕ (ನಾ). [ಜೈನ] ಕ್ಷಪಕಶ್ರೇಣಿಯನ್ನು ಏರಿ |25 
ಹತ್ತನೆಯ ಗುಣಸ್ನಾನದಲ್ಲಿರುವ ಆತ್ಮ: ಸೂಕ್ಷ್ಮ ಸಾಂಪರಾಯಸಮನ್ಚಿತ 
ಸೂಕ್ಷ್ಮಸಾಂಪರಾಯಕ್ಷಪಕನಾಗಿ ಯಥೋಕ್ತಪರಿಣಾಮದಿಂ ಸೂಕ್ಸ್ಮ್ಮಸಾಂಪರಾಯ 
ಕೃಷ್ಟಿಗಳಂ ಮಾಡುತ್ತುಂ (ಆದಿಪು. ೧೦-೧೪ ವ). [ಸಂ.) 8 

ಸೂಕ್ಮಸಾಂಪರಾಯಸ್ಸಿತ (ನಾ). ಷ ಸೂಕ್ಷ್ಮ ಸಾಂಪರಾಯಕ್ಸಪಕ: ಯತಿ 
ಸೂಕ್ಷ್ಮ ಸಾಂಪರಾಯಸ್ಮಿತಂ ಯಥೋಕ್ತ ಪ್ರಶಸ್ತ ಪರಿಣಾಮಗದಾಹತಿಯಿಂದೆ ಸೂಕ್ಷ್ಮ 
ಲೋಬಪ್ರತಿಪಕ್ಷಕ್ಷಯಮನಿತ್ತಂ (ಮಲ್ಲಿಪು. ೧೪-೮೭ ು.. (Mo. 

ಸೂಕ್ಷ್ಮ ಸೂಕ್ಷ , (ನಾ). [ಜೈನ] ಪುದ್ದಲಸ್ಕಂಧದ ಬಾದರಬಾದರ, ಬಾದರ, 

ಬಾದರಸೂಕ್ಷೆ ,, ಸೂಕ್ಷ್ಮ ಬಾದರ, ಸೂಕ್ಷ್ಮ, ಸೂಕ್ಷ್ಮ ಸೂಕ್ಷ್ಮಗಳೆಂಬ 

ಆರು ಪ್ರಕಾರಗಳಲ್ಲಿ ಒಂದು; ಸೂಕ್ಷ್ಮ ಅಥವಾ ಕರ್ಮವರ್ಗಣೆಗಿಂತ 

ಸೂಕ್ಷ್ಮವಾದುದು: ಪುದ್ಗಲಸ್ಕಂಧಗಳಲ್ಲಿ ಬಾದರಬಾದರ, ಬಾಡರ, ಬಾದರ 


15 


3s 


ಸೂಕ್ಷ್ಮ, ಸೂಕ್ಷ್ಮ ಬಾದರ, ಸೂಕ್ಷ್ಮ, ಸೂಕ್ಷ್ಮ ಸೂಕ್ಷ್ಮ ಎಂದು ಅರು ಪ್ರಕಾರಗಳುಂಟು 
. ಕರ್ಮವರ್ಗಣೆಗಿಂತ ಸೂಕ್ಷ್ಮ ವಾದವುಗಳಿಗೆ ಸೂಕ್ಷ್ಮ ಸೂಕ್ಷ್ಮ ಎಂಬ ಹೆಸರು 
(ಜೈನಧ. ೫೫). ([ಸಂ.) 


ಸೂಕ್ಕ್ಮಾಮಗತಾಳಂಕಾರ (ನಾ). [ಕಾವ್ಯಮಾ] ಅಲಂಕಾರಗಳಲ್ಲಿ ಒಂದು; 
೨ನಸ್ಸಿನ ರಹಸ್ಮವಾದ ಆಲೋಚನೆ ಮುಂತಾದುವನ್ನು ಇಂಗಿತ, | 

ಚೇಷ್ಟೆ ಮುಂತಾದ ಸೂಕ್ಷ ಸಂಜ್ಞೆಗಳ ಮೂಲಕ ಸೂಚಿಸುವುದು: 
ಬಗೆದಿಂಗಿತಚೇಷ್ಟಾಕಾರಗತಂಗಳಿನಂತರಂಗದೊಳ್‌ ಮಅಸಿದುದಂ ಮಿಗೆ ಸೂಚಿಸುವುದು 
ಸೂಕ್ಷಾ ನುಗಹಾಳಂಕಾರಂ (ಕವಿರಾ. ೩-೧೧೭). [ಸಂ.ಸೂಕ್ಷ್ಮಾನುಗತಾಲಂಕಾರ] 

ಸೂಕ್ಷ್ಮಿತ (ನಾ). [ಸಂಗೀತ] ಇಪ್ಪತ್ತೆರಡು ಬಗೆಯ ಶ್ರುತಿಗಮಕಗಳಲ್ಲಿ 
ಒಂದು: ಸ್ಫುರಿತ ಪ್ರಮಿತ ದೀರ್ಫ ಲಲಿತೋಚ್ಛದ . . . ಸೂಕ್ಷ್ಮಿತ . .. ಕೋಮಲ |48 
ವೆಂಬವಿಪ್ಪತ್ತೆರಡೇ ಶ್ರುತಿಗಮಕಂಗಳು (ವಿವೇಕ. ೧೪೬). (ಸಂ.] 


೮೬೪೬ 


ಸೂಚಕಾಭರಣರಸ 


| ಸೂಗಲಿ (ನಾ). ಒಂದು ಬಗೆಯ ಆಯುಧ: ಓಡಿಯಂಬು ಶೂಲ ಭ್ಲಯ 


ಪ್ರಬಲ ಸೂಗಲಿ ಒಡನೆ ನಾರಾಚತೌಡಗಳ (ದೇವಾಂಪು. ೩-೨೦೩). (7) 

ಸೂಗುದಿ (ನಾ). (?) : ಸೋಗೆಮುಡಿಯವಳ ಚೆಲ್ವಂ ಸೂಗುದಿಯಂ ಹಾವಭಾವಮಂ 
ಕಂಡಾತಂ ಬೇಗುದಿಗೊಂಡವ್ವಳಿಸುತ್ತಾಗಳ್ತೇವಸಮನಾಂತು ತಳವೆಳಗಾದಂ 
(ವೀರವಿ. ೬-೪೭). (7) 

ಸೂಗುರಿಸ್ಕು (ಕ್ರಿ). ೧. ಬೆದರು ;ಗಾಬರಿಗೊಳ್ಳು : ""ಸೂ[ಪಾಕಾಂ. ಸೀ]ಗುರಿಸಿತೆನಲ್ಲೆ 
ವಿಭ್ರಮಾರ್ಥಮದಕ್ಕುಂ'' (ಚತುನಿ. ೯೧); ಉರಗಪ್ರತಾನಮಾತುದಿಸಿ ಬಿಗುರ್ತು ನಿಂದು 
ಶಿವಧೋ ಶಿವಧೋ ಎನುತುಂ ಸುರುಳ್ಹು ಸೂಗುರಿಸಿ ತೆರಳ್ಲು ತಲ್ಲಣಿಸಿ ಮಲ್ಲಳಿ 
ಗೊಂಡುದು ಮೇರುಭಾಗದೊಳ್‌ (ಗಿರಿಕ. ೬-೬); ಸೂಗುರಿಸಿ ರೊಮ್ಮಿನಲಿ ಮುಂದಕೆ 
ಬಾಗಿ ಬಿದ್ದನು ಸಾರಥಿಯ ಕೈಲಾಗಿನಲಿ ತಿರುಗಿದನು ನಕುಳನು ರಾಜಮೋಹರಕೆ 
(ಕುವ್ಮಾಕ. ೪-೧೫). ೨. ತಬ್ಬಿಬ್ಬುಗೊಳಿಸು; ದಿಗ್ಬ್ರಮೆಗೊಳಿಸು: ನಿಹಾರದಲಿ 
ಸೂಗುರಿಸೆ ತುದಿವಾಲವಮರರ ಕೂಗುಗಳ ಕಹಳೆಗಳ ಹಚೆಗಳ ತಾಗುಗಳ ತನಿಹರುಷ 
ದಲಿ ಹಾಟ್‌ದನು ಹನುಮಂತ (ತೊರರಾ. ೪-೧೨-೩೩). ೩. (ಗಾಬರಿಯಿಂದ) 
ಕೂದಲು ಕೆದರಿ ಉಬ್ಬೇಳು: ತನು ತನಿಗೆತ್ತ ಚಂಚು ಮಿಡುಕುತ್ತಿರೆ ಪೊತ್ತೆಳೆ 
ಗೊಂಬನುಳ್ಳುಗುರ್‌ ಸೊನೆವಿಡೆ ತಾಗಿ ಸೂಗುರಿಸೆ ಕಂಠದ ತುಪ್ಪುಟಪಾಂಗಕಾಂತಿ ಕೆಂಪಿನ 
ಪಸರಕ್ಕೆ ಪಕ್ಕುಗುಡೆ ಪಕ್ಕದಿನೊತ್ತುತೆ ಮಾಲ್‌ ಪಾಯ ಕಣ್ಬನಿಗಳೆ ನಾಗಕೇಸರಿಗೆ ಸಾರಿಗೆ 
ಸಾರಿಗೆಯಾಯ್ತು ಕೋಪದಿಂ (ಲೀಲಾವ. ೬-೯೯). [+ -ಇಸ್ಕು] 

ಸೂಗುರಿಸ್ಮು "ಜೂಗರಿಸು' ನೋ. 

ಸೂಚ (ನಾ). ಹುಲ್ಲುಗರಿಕೆಯ ಚೂಪಾದ ತುದಿ; ಹುಲ್ಲಿನ ಊಬು: 
ಸೂಚಮನುರ್ಚಿ ಪುಲ್ಲೆಗಾಟಿಸಿ ಮಲೆತರ್ಪೆರಲೆಯ ಸೋಲಮನಲ್ಲ್‌ಯೊಳರಿಕೇಸರಿ 
ನಿಂದು ನೋಟ್ಟುದೊಂದರಸಲ್ಲೇ (ಪಂಪಭಾ. ೫-೪೪). ([ಸಂ.) 

ಸೂಚಕ (ಗು). ೧. ಸೂಚನೆಯನ್ನು ಕೊಡುವ; ಸೂಚಿಸುವ: "ಅರೆ' ಎಂಬ 
ಆಶ್ಚರ್ಯಸೂಚಕಉದ್ದಾರವು ತಂತಾನೆ ಹೊರಟಿತು (ಆಜೋಲೀ. ೮೭). ಪ. ಸುಳಿವನ್ನು 
ಕೊಡುವ; ಜಾಡನ್ನು ತಿಳಿಸುವ. (ನಾ). ೩. ತಿಳಿಸುವಿಕೆ; ಸೂಚಿಸುವಿಕೆ. 
೪. ಸೂಚನೆಯನ್ನು ಕೊಡುವ ವಸ್ತು ,- ಸಾಧನ: ಇದನ್ನು ಆಮ್ಲ ಪ್ರತ್ಕಾಮ್ಲ 
ಗಳ ಗಾತ್ರನಿರ್ಧರಣೆಯಲ್ಲಿ ಒಂದು ಸೂಚಕದಂತೆ (ಇಂಡಿಕೇಟರ್‌) ಬಳಸುತ್ತಾರೆ 
(ಕವಿಕೋ. 1, ೭೦೮).: ೫. ಸೂಚನೆ; ಸುಳಿವು: ಹಂಸಕೇತು ನೀಲಧೃಜಾದಿಗ 
ಳೆಲ್ಲರುಂ ಸಎಿಸ್ಮಯರಾಗಿ ಚಿಂತಿಸಿ ಕರಗಿದರತಿಕರುಣರಸಭಾವದಿಂದೇನೆಂಬೆನಪಕೃತದ 
ಸೂಚಕವನು(ಜೈಮಿಭಾ.೧೭-೫೦); ಅಕ್ಕ ಬಂದರೆ ತುಂಬ ಸಹಾಯವಾಗುವುದು 
ಎಂದು ಸೂಚಕವಾಗಿಯೇ ಬರೆದಿದ್ದ (ಮೂರುದಾ. ೧೧೭). ಓ.ಸೂಚನೆಯನ್ನು 
ಕೊಡುವವನು; ಬೇಹುಗಾರ; ಗೂಢಚಾರ: ಎಲೈ ಸೂಚಕನೆ, ಎಲ್ಲವನ್ನೂ 
ಕ್ರಮವಾಗಿ ಹೇಳಲಿ, ಅಷ್ಟರೊಳಗೆ ಇವನನ್ನು. ಪ್ರತಿಬಂಧಪಡಿಸಬೇಡ (ಶಾಕುಂತ. ೭೫-೧೨). 
೭. ಚಾಡಿಹೇಳುವವನು; ಪಿಸುಣ: "'ನೀಚಂ ಕ್ಷುದ್ರಂ ಪಿಶುನಂ ಸೂಚಕ 
ನೆಂದಟ್‌ದುಕೊಳ್ಗೆ ಕರ್ಣೇಜಪನ೦'' (ದಸ್ತಾಕೋ. ೧೦೦-೧೩). ಆ. ಬೋದಕ; 
ಉಪಾಧ್ಮಾಯ. ೯. ಒಂದು ಸಂಸ್ಥೆಯ ಕಾರ್ಯನಿರ್ವಾಹಕ. ೧೦. ಜ್ಞಾನಿ. 
೧೧. ಸಿದ್ಧಿಯನ್ನು ಪಡೆದವನು; ಸಿದ್ಧ. ೧೨. ದುಷ್ಟ. ೧೩. ಪಿಶಾಚಿ. 
೧೪. ನಾಯಿ. ೧೫. ಕಾಗೆ. ೧೬. ಬೆಕ್ಕು. ೧೭. ಒಂದು ಬಗೆಯ 
ಉತ್ತಮವಾದ ಅಕ್ಕಿ. ೧೮. ತೋರಣ. ೧೯. ಕಾಡು. ೨೦. ಆಸ್ತಿ. ೨೧. ಕಪಿ. 
೨೨. ಶಿವ. '"ಕಪಿಯೊಳು ಬೆಕ್ಕಿನೊಳು ಶುನಕನೊಳು ವನದೊಳು ವಿತ್ತದೊಳು 
ಬೋಧಕನೊಳೀಶನೊಳು' ಸೂಚಕಂ ವರ್ತಿಸಿಕ್ಕು'' (ಮಂಗರಾ. ೧೩-೬೨); ""ಕಹಿ ಶುನಕ 
ಬಿಡಾಲಂ ವನಂ ಪೇಳ್ವನುಂ ಶೋರಣಮುಂ ತ್ರೈನೇತ್ರನುಂ ಸೂಚಕ 
ಮೆನಿಕು'' (ನಾನಾರ. ೧೨೩). ([ಸಂ.) 

ಸೂಚಕಾಭರಣರಸ (ನಾ). [ವೈದ್ಮಶಾ] ಸನ್ನಿಪಾತಜ್ವರ, ತ್ರಿದೋಷಜ್ವರ 
ಮುಂತಾದುವುಗಳ ಉಪಶಮನಕ್ಕೆ ಕೊಡುವ ಒಂದು ಬಗೆಯ ಔಷಧಿ: 
ಸನ್ನಿಪಾತಜ್ವರ, ತ್ರಿಮೋಹಜ್ವರದಿಂದ ಕೈಕಾಲು ತಣ್ಣಗೆ ಆಗಿ ಕಣ್ಣುಮುಚ್ಚಿ ನಾಡಿ 
ನಿಂತು ಹಲ್ಲುಹಲ್ಲಿಗೆ ಗಟ್ಟಿಯಾಗಿ ಕಟ್ಟಿಹೋಗಿರುವಂತಹನವಿಗೆ ಕಾಲಿನ ಹೆಬ್ಬೆರಳಿನ 


ಸೂಚನ 


ಉಂಗುಷ್ಕದಲ್ಲಿ ಸೂಜಿಯಂ ಹೊಯ್ತು ಆ ಸ್ಥಾನದಲ್ಲಿ ಸೂಜಿಯ ಮೊನೆಯಲ್ಲೂ ಆ 
ತಳಿಗೆಯ ರಸವಂ ತೆಗೆದು ಇ ಬೆರಳಂದ ಆ ಸ್ಥಾನವನ್ನೊರಸುವುದು . . . ಇದು 
ಸೂಚಕಾಭರಣರಸ (ಎವೈವಿ. ೫೭). [೫ ಇದು "ಸೂಚಿಕಾಭರಣರಸ' ಎಂದಿರಬಹುದು] 
ಸೂಚನ (ನಾ). ೧. ತೂತುಕೊರೆಯುವಿಕೆ; ರಂದ್ರಮಾಡುವಿಕೆ. 
೨. ನಿರ್ದೇಶಿಸುವಿಕೆ. ೩. ತಿಳಿವಳಿಕೆ; ಸೂಚನೆ: ಪತ್ರವ್ಯವಹಾರದ ೨ನೇ 
ಸೂಚನವೇನೆಂದರೆ (ಮುಂಬವ್ಕಾ. ೩೦ ಪ್ರಸ್ತಾವನೆ). ೪. ಚಾಡಿ ಹೇಳುವುದು; ಚಾಡಿ 
ಕೋರತನ. ೫. ಸಂಜ್ಞೆ ಅಥವಾ ಸನ್ನೆಗಳ ಮೂಲಕ ಸೂಚಿಸುವುದು ,- 
ತಿಳಿಸುವುಡು. ೬. ಗುಪ್ತವಾಗಿ ಕೊಡುವ ಸಲಹೆ , - ಸುಳಿವು. ೩. ಹೇಳು 
ವುದು; ತಿಳಿಸುವುದು. ಆ. ಸುದ್ದಿ; ಸಮಾಚಾರ. ೯. ಬೋಧಿಸುವುದು; 
ಬೋಧನೆ. ೧೦. ಬೇಹುಗಾರಿಕೆ. ೧೧. ದುಷ್ಟತನ; ಕೆಟ್ಟತನ. ಸಂ.) 
ಸೂಚನೆ (ನಾ). ೧. ತಿಳಿಸುವಿಕೆ ; ನಿರ್ದೇಶಿಸುವಿಕೆ. ೨. ನಿರ್ದೇಶನ : ವೇದವಿಪ್ರರ 
ವಿಚಾರಿಸಿ ನೋಡಲು ಉಪದೇಶಪರೀಕ್ಷೆ ನಾಯಕನರಕ ಎಂದುದು ಕೂಡಲಸಂಗನ 
ವಚನದ ಸೂಚನೆ (ಬಸವ. ೯೧). ೩. ಸಂಜ್ಞೆಗಳ ಮೂಲಕ ತಿಳಿಯಪಡಿಸುವಿಕೆ: 
ಅವಳು ಕಣ್ಣು ಮಿಟುಕಿಸಿ ಮಾಡಿದ ಸೂಚನೆಯನ್ನು ತಿಳಿಯಲಾಗಲಿಲ್ಲ (ರೂಢಿ). 
೪. ಗುರುತು; ಸುಳಿವು; ಜಾಡು: ಬೆಲೆ ಏರುತ್ತಿರುವ ಅಥವಾ ಬೀಳುತ್ತಿರುವ 
ಸೂಚನೆಯನ್ನು ಅನುಸರಿಸಿ ಹೆಚ್ಚು ಹಣವನ್ನೊ ಕಡಿಮೆಯನ್ನೊ ಚಲಾವಣೆಗೆ 
ತರಬಹುದು (ಹಣಪ್ರ ೧೯). ೫. ಸುದ್ದಿ; ಸಮಾಚಾರ: ಅವರು ಬರೆದಿರುವ 
ಪತ್ರದಲ್ಲಿ ಸದ್ಮದಲ್ಲಿ ಬರುವ ಸೂಚನೆಯೇನೂ ಇಲ್ಲ (ರೂಢಿ). ೬. ಎಚ್ಚರಿಕೆ: 
ಮನೆಯವರಿಗೆ ಸೂಚನೆ ಎಂಬಂತೆ ದಿಬ್ಬಣದ ವಾದ್ಮವಾಯಿತು (ಕಾಲೂರ. ಕಥಾಸಾರ. ೧೪). 
೭. [ಕಾವ್ಯಮಾ] ದೇಶೀಕಾವ್ಯದ ಪ್ರತಿ ಸಂಧಿ ಅಥವಾ ಅಧ್ಯಾಯಗಳ 
ಪ್ರಾರಂಭದಲ್ಲಿ ಬರುವ ಸಾಮಾನ್ಯವಾಗಿ ಅಧ್ಕಾಯದ ಇಡೀ ಸಾರಾಂಶ 
ವನ್ನು ಸೂಚಿಸುವ ಪದ್ಮ; ಸೂಚನಾಪದ್ಮ: ಸೂಚನೆ: ಇಂದುಧರನನುಮತ 
ದೊಳಾದಿಯ ನಂದಿನಾಥನು ಬಸವನಾಮದಿ ಬಂದಪಂ ಶಿವಭಕ್ತಿಯಂ ವಸುಮತಿಗೆ 
ಪಸರಿಸಲು (ಬಸಪು. ೨. ಸೂಚನೆ). (ಸಂ. ಸೂಚನಾ! 
ಸೂಚನೆಗೆಯ್‌, ಸೂಚನೆಗೈ (ಕ್ರಿ). ೧. ಸೂಚನೆ ನೀಡು; ಸೂಚಿಸು: 
ಪ್ರತಿಬುದ್ಧರಂ ಕುಲ್‌ತ್ತೀ ಸ್ಥಿತಿಯಿಂದಂ ಕಿಅಿದು ಮಾರ್ಗಸೂಚನೆಗೆಯ್ದೆಂ 
(ಕಾವ್ಮಾವ. ೪೨೧); ಸಕಲಪರಿಮಳದ್ರವ್ಮಂಗಳ ಗಂಧೋದಕದಲ್ಲಿ ಹದಮಾಡಲೊಡನೆ 
ವಿಕಸಿತಕಮಲದಳಾಕ್ಸ ತನ್ನಯ ವಧೂನಿಕರಕೆ ಸೂಚನೆಗೆಯ್ದ (ಮೋಹತ. ೧೪-೩೮). 
ಸೂಚನೆಗೈ : ೧. ಎನಗಮರಾತಿಗಳೊಳರೆಂಬನಿತು ಪರಾಭವಮನೀಗಳೀ ಚಕ್ರಂ 
ಸೂಚನೆಗೈದುದು (ಆದಿಪು. ೧೪-೯). ೨. ಸಂಜ್ಞೆಯ ಮೂಲಕ ತಿಳಿಸು; ಸಂಜ್ಞೆ 
ಮಾಡು: ಲೋಚನಯುಗ್ಮದಿಂದೆಡಬಲಂಗಳನೀಕ್ಲಿಸಿ ತನ್ನ ನಲ್ಲನಂ ಸೂಚನೆಗೈದು 
ಕೂಡೆ ಕರೆದೊಯ್ಮನೆ . . . ಒಡಗೂಡಿದಳತ್ಯಧಿಕಪ್ರಮೋದದಿಂ (ಉದ್ಭಟ. ೨-೮೦). 
[ಸೂಚನೆ 4 ಕೆಯ್‌,] 
ಸೂಚನೆಗೈ "ಸೂಚನೆಗೆಯ್‌' ನೋ. 
ಸೂಚಿ (ನಾ). ೧. ತೂತು ಕೊರೆಯುವಿಕೆ ; ರಂಧ್ರಮಾಡುವಿಕೆ. ೨. ಚೂಪಾದ 
ತುದಿಯಿಂದ ಕೂಡಿದ, ಮೇಲ್ಭಾಗದಲ್ಲಿ ದಾರವನ್ನು ತೂಧಿಸಲು 
ಅನುಕೂಲವಾಗುವಂತೆ ಸಣ್ಣರಂಧ್ರವನ್ನುಳ್ಳ, ಬಟ್ಟೆ ಹೊಲಿಯುವ ಒಂದು 
ಲೋಹದ ಸಾಧನ; ಸೂಜಿ: ""ಸೂಚಿಯು ಸೂಜಿಯುಮೆನಿಕ್ಕು'' (ಕವಿಕಂ. ೨೫೮); 
ಪೊಲ್ಲದಂ ಮಾಡಿದ ಸೂಚಿಯಂತೆ ನಿಂದೆಯೊಳಂ ಬಡಿಹದ ಮಕ್ಕಳಂತೆ ಅಟಲ್ವೆಯೊಳಂ 
ನೀರ್‌ ಮುಟ್ಟಿದ ಕೆಂಡದಂತುಪಶಮದೊಳಂ . . . ನೆರೆದಿರ್ಪುದು೦ (ಧರ್ಮಾಮೃ, ೫-೧೨೫); 
ಮೊನೆಯಪ್ಪ ಸೂಚಿಯಂ ಕೀಲಿಸಿದ ವೇದನೆಯ (ಲಶಿಚಂ. ೩೯-೩೯). ೩. (ಹುಲ್ಲು, 
ಹೂವಿನ ಮೊಗ್ಗು, ಗರಿ ಮುಂತಾದುವುಗಳ) ಚೂಪಾದ ತುದಿ. ೪. ಸೈನ್ಯದ 
ಒಂದು ಬಗೆಯ ರಚನೆ; ಬಟ್ಟೆಯನ್ನು ಹೊಲಿಯುವಾಗ ಸೂಜಿಯು 
ಸಾಗುವ ಹಾಗೆ, ಸೈನ್ಮವು ಸಾಲಾಗಿ ನಿಲ್ಲುವಂತೆ ರಚಿಸುವ ಸೇನಾವ್ಕೂಹ. 
೫. ಮೂರು ಅಥವಾ ಹೆಚ್ಚು ಭುಜಗಳ ತಳಹದಿಯುಳ್ಳ ಗೋಪುರಾಕಾರದ. 
ಘನಾಕೃತಿ. ೬. ಸಂಜ್ಞೆಯ ಮೂಲಕ ತಿಳಿಸುವಿಕೆ; ಸಂಜ್ಞೆಮಾಡುವಿಕೆ. 


೮ಒ೬ಳಪ 


5 


20 


25 


30 


ಸೂಚಿಮುಖ 


ಏ. ಅಭಿನಯ; ನಟನೆ. ೮. ಅಕಾರಾದಿಯಾಗಿ ಅಥವಾ ವಿಷಯಾನು 
ಕ್ರಮವಾಗಿ ರಚಿಸುವ ಪಟ್ಟಿ: ಪ್ರತಿ ಗ್ರಂಥಕ್ಕೆ ಅನಾವಶ್ಯಕವಾದ ಆರೆಂಟು 


_ ಪತ್ರಕಗಳನ್ನು ಬರೆಯುತ್ತ ಹೋದರೆ ಸೂಚಿಯ ಆಕಾರ ಅಂಕೆ ಮಾರಿ ಬೆಳೆಯುವುದರಲ್ಲಿ 


ಸಂಶಯವಿಲ್ಲ (ಗ್ರಂಥಾಲ. ೩೬). ೯. ಕಬ್ಬಿಣವನ್ನು ಸೆಳೆಯುವ ಶಕ್ತಿಯುಳ್ಳ 
ಕಲ್ಲು; ಅಯಸ್ಕಾಂತ: "ಸೂಚಿಕಲ್‌' ಪರಾ. ೧೦. [ನಾಟ್ಕ] ಹದಿನಾರು 
ಬಗೆಯ ಮಾರ್ಗಆಕಾಶಚಾರಿಗಳಲ್ಲಿ ಒಂದು; FP ""ಒಂದು ಕಾಲನ್ನು 
ಕುಂಚಿತಮಾಡಿ ಎತ್ತಿ, ಮೊಣಕಾಲಿನಿಂದ ತೊಡೆಯವರೆಗೂ ಮೊಣಕಾಲಿನಿಂದ 
ಮೇಲಕ್ಕೆ ಚಲಿಸಿ, ಮುಂದೆ ತುದಿಗಾಲಿನಿಂದ ನೆಲವನ್ನು ತಟ್ಟುವುದು'' 
(ಲಾಸ್ಕರಂ. ೩೧೯ ಗದ್ಮಾನುವಾದ ) : ಪಿರಿದೆಸೆವ ಸೂಚಯುಂ ನೂಪುರಪಾದಿಕೆ ಡೋಲಪಾದ 
ದಂಡಪದಂಗಳ್‌ (ಲಾಸ್ಕರಂ. ೬-೬). 

ಸೂಚಿಯಗ್ರಪ್ರಮಿತ = (ಆಲಂ) ಸೂಜಿಯ ಮೊನೆಯ ಅಳತೆಯಷ್ಟು: 
ಸೂಚಿಯಗ್ರಪ್ರಮಿತಧಾರುಣಿಯ ಕೂಡೆ ನೀ ಕೊಡೆನೆಂದು ದರ್ಪವ ಮಾಡಿ ಸಕಲ 


: ಮೆಹೀತಳವ ಹೋಗಾಡಿ ಹೊಕ್ಕೆ, ಜಲವನು (ಕುವ್ಮಾಗ. ೫-೧೬). ಸೂಚಿಯಾನೆ, 


ಸೂಚೀಯಾನೆ = ಸೇನೆಯ ಮುಂಭಾಗದಲ್ಲಿರುವ ಆನೆ; ಮಾರ್ಗದರ್ಶಕ 
ಆನೆ: ತನ್ನಯ ಸೂಚಿಯಾನೆ ತೊಟ್ಟಗೆ ಸಮರಾಗ್ರದೊಳ್ಪರಿಯೆ ಪಿಂತನೆ ಸಂದುವು 


- ರಾಜಪುತ್ರರಾನೆಗಳ್‌ (ಗದಾಯು. ೧-೧೬); ಅವರ ಮುಂದೆ ಸಾಹಣೌಘದೊಳಗಿರಿಸುವ 


ಪಂಚಕಲ್ಮಾಣದ ಸೂಚೀಯಾನೆಗಳ್ನೆಂದು ನಿಲ್‌ಸಿದ ನಡೆಮಾಡಸಾಲೆಗಳಿಂದಂ 


(ಶಾಂತಿಪು. ೧೦-೧೪೭ ವ). ([ಸಂ.] 


ಸೂಚಿಕ (ನಾ). ಬಟ್ಟೆಗಳನ್ನು ಹೊಲಿಯುವವನು; ಸಿಂಪಿಗ; ದರ್ಜಿ: 


""ಚಿಪ್ಪಿಗನು ಚೇಳಿಕಂ ಸೂಚಿಕಂ ತುನ್ನವಾಯನೆನಿಕ್ಕು'' (ಮಂಗಲಾ. ೧೧೧-೨).  [ಸಂ.] 


ಸೂಚಿಕಲ್‌, ` ಸೂಚಿಕಲ್ಲು (ನಾ). ಕಬ್ಬಿಣವನ್ನು ಸೆಳೆಯುವ ಶಕ್ತಿಯುಳ್ಳ 


ಕಲ್ಲು; ಆಯಸ್ಕಾಂತ; ಸೂಜಿಗಲ್ಲು : (ಚತು. ಕಿ. 1, ೧೬). ಸೂಚಿಕಲ್ಲು, : ""ಆ 
ಕರ್ಬೊನ್ನಲ್‌ ಸಲೆ ಸೂಚಿ[ಪಾಠಾಂ..ಜಿ)ಕಲ್ಲುಮೆನಿಕುಂ'' (ಕಎಕಂ. ೫೧). [ಸೂಚಿ *-ಕಲ್ಕ್‌! 


ಸೂಚಿಕಲ್ಲು 'ಸೂಚಿಕಲ್‌' ನೋ. 
ಸೂಚಿಕಲ್ಲು (ನಾ). ಒಂದು ಬಗೆಯ ಖನಿಜ; ಔಷಧಿಸಾಮಗ್ರಿ: ಕೆಂದೆಂಗಿನ 


ಎಳನೀರಿನಲ್ಲಿ ಸೂಚಿಕಲ್ಲು ಬೇವಿನ ಹಗಿನು ಇವೆರಡನ್ನೂ ತೆಗೆದುಕೊಳ್ಳಲು ಹೆನ್ನೆತ್ತರು 
ಬಿಡುವುದು (ಸಕವೈ. ೧೯೭). (ಸೂಚಿ 1 ಕಲ್ಲು (ಆ ಕಲ್ಮ್‌)) 


ಸೂಚಿಕಾರೋಗ (ನಾ). ವಾಂತಿಬೇದಿ ರೋಗ; ಕಾಲರ: ಆ ಅರಸಿನ ಸತಿಯು 


ಸೂಚಿಕಾರೋಗದಿಂದ ಪರಲೋಕವನೈದಲು (ಶವದ. ೨೮೬-೧೬). (ಸಂ.] 


ಸೂಚಿತ (ಗು). ೧. ಚುಚ್ಚಿದ; ತೂತು ಕೊರೆದ. ೨. ತಿಳಿಸಿದ; ಹೇಳಿದ. 


೩. ಸಂಜ್ಞೆಯ ಮೂಲಕ ತಿಳಿಸಿದ, - ಹೇಳಿದ. ೪. ಗುರುತಿಸಿದ; 
ಕಂಡುಹಿಡಿದ. ೫. ತಲೆದೋರಿದ; ಗೋಚರವಾದ; ವ್ಯಕ್ತವಾದ: 
ಹಯವರಸಮಾರೂಢನಾಗಿ ಸೇವಕಚತುಷ್ಟಯದೊಡನೆ ಸೂಚಿತ ಶುಭೋದಯದ 
ಶಕುನಾವಳಿಯನಾಲಿಸುತೆ ಬಟ್ಟೆವಿಡಿದು . . . ಬರಲು (ಜೈಮಿಭಾ. ೨೯-೪೪). 

ಸೂಚಿತವಾಗು ಎ. ೧. ತಿಳಿಸು; ಹೇಳು: ನಾಗರಿಕತೆಯ ಅವಶೇಷಗಳು ಮೇಲೆ 
ಸೂಚಿತವಾಗಿರುವಂತೆ . . . ನಿರ್ಧಾರವಾಗಿದೆ (ಭಾರದ. ೩೮೦). ೨. ಗೋಚರ 
ವಾಗು; ವ್ಯಕ್ತವಾಗು: ಅವಶೇಷಗಳಿಂದ ಸೂಚಿತವಾಗುವ ಸಾಮಾಜಿಕ ಜೀವನ 
(ಭಾರದ. ೩೭೮). ೩. ಹೊಳೆ; ಸ್ಫುರಿಸು: ನನಗೆ ಕವಿತೆ ಸೂಚಿತವಾಗುವುದು 
ವಿಶೇಷವಾಗಿ ರಾತ್ರಿಯ ಕಾಳಿಮೆಯಲ್ಲಿ (ಸ್ಮೃತಿಚಿ. ೩೮೦). 1ಸಂ.]. 


40| ಸೂಚಿಪರ್ಣ (ನಾ). ಚೂಪಾದ ತುದಿಯುಳ್ಳ ಎಲೆ: ಸೂಚಿಪರ್ಣದ ಪೈರು 


45 


ಹೆಣೆದಿವೆ ಹಸಿರು ರೇಶಿಮೆ ಸೀರೆಯ (ಚಿಂತನ. ೪೮-೧೭); ಸೂಚಿಪರ್ಣ ಸಂಪಿಗೆ ಕೇದಗಿ 
ತೆಗೆದುಕೊಂಡು ಏನು ಮಾಡುವುದು? (ಸುತ್ತುಮು. ೯೧). ಸಂ.) 


ಸೂಚಿಮುಖ (ನಾ). ಸೂಜಿಯ ಚೂಪಾದ ತುದಿ, - ಮೊನೆ: ನೀಲಗಪ್ಪಡ 


ದುಡಿಗೆ . . . ಒಂದಟ್ಟೆಯ ಕೆರಹು ನಾಯಿಗಳ ಬಾಯ್ಕಟ್ಟು ಓಳಿಯಿಂದಿವು ಮೆಚೆಯೆ 
ನಡೆದಾಭೀಳ ಎಸೆಯಲು ಸೂಚಿ[ಪಾಠಾ. ಜಿ)ಮುಖಮಂ ಕೀಲಿಸುವದಣಿದೆನಿಸಿದುಚೆ 
ಕತ್ತಲೆಯ ಮೊತ್ತದೊಳು (ಬಸಪು. ೩೧-೪). (ಸಂ.] 


ಸೂಚಿಶಕ್ತಿ ೮೬೪೮ ಸೂಚ್ಛ್ಯಾಸ್ಕ 


ಸೂಚಿಶಕ್ತಿ (ನಾ). ಸೇನಾವ್ಕೂಹರಚನೆಯ ಸಾಮರ್ಥ್ಯ, - ಬಲ: 
ಸಮರಾಗ್ರದೊಳ್‌ . . . ಸೂಚಿಶಕ್ತಿಗೆ ನೃಪರಾನೆ ದಾರದವೊಲಾದುವು ರಾಜಕುಮಾರ 
ರಾನೆಗಳ್‌ (ಗದಾಯು. ೧-೧೬). [ಸಂ.) 

ಸೂಚಿಸು (ಕ್ರಿ). ೧. ತೋರಿಸಿ ಕೊಡು ; ತೋರಿಸು ; ಸುಳಿವು ನೀಡು : ಮುಂತೆ 
ಬಂದು ನೀನೆನಗೆ ವಸಂತನಾಗಮನಮಂ ನೆಟ್‌ ಸೂಚಿಸಿ ಕೊಟ್ಟೆಯೆಂದು . . . 
ಇತ್ತ ಪಸಾಯದಚ್ಚಮುತ್ತಿನ ಪೊಸಪಚ್ಚಮಂ ತಳೆದವೋಲದಿರ್ಮುತ್ತೆ ಮುಗುಳ್ತುದು 
(ಚಂದ್ರಪ್ಪ ೭-೪೧); ಮನುಕುಲಲಲಾಮರ ಮುಂದೆ ಸೂಚಿಸಿ ಸುಳಿದ್ಕಿ ಹರಿಣಾಳಿ 
ಸೀತೆಯನೊಯ್ದ ಪಥವಿಡಿದು (ತೊರರಾ.' ೩-೧೨-೨); ನಿಶೆ ವೃರ್ಥಮೆನೆ ಪೋಯತು 
ಧರಣೀತನೂಭವೆಯ ಕುರುಹ ಸೂಚಿಸದಾದುದು (ವೆಂಕಾರಾ. ೫-೫-೪). ಪಿ. ತಿಳಿಸು; 
ಹೇಳು: ಗಂಧೇಭಚರ್ಮಂಗಳಂ ಪಸರಂಗೆಯ್ದನೊ ಶಂಭುವೆಂಬ ಬಗೆಯಿಂ 
ತಳೊಯ್ದಾ ಕಟ್ಟೇಜ್‌ ಸೂಚಿಸಲಾರ್ಗಂ [ವಶ]ಮಾಗದಂತು ಕವಿದತ್ತುದ್ದಾಮಭೀಮಂ 
ತಮಂ (ಪಂಪಭಾ. ೪-೪೯); ಸೂಚಿಸುವೆನಾ ಅಯ್ಕನಾಡಿದ ವಾಚನಂಗಳಂ (ಬಸಪು. 
೩೭-೧೪); ಕೆಲವು ಹೆಗ್ಗುರುತುಗಳನ್ನು ಮಾತ್ರ ಇಲ್ಲಿ ಸೂಚಿಸಬಹುದು (ಶಿಕ್ಷದ. ೧೬೪). 
೩. ಸಂಜ್ಞೆಗಳ ಮೂಲಕ ತಿಳಿಯಪಡಿಸು ,-- ಹೇಳು: ಅಂತರಂಗದೊಳ್‌ 
ಮಜಸಿದುದಂ ಮಿಗೆ ಸೂಚಿಸುವುದು ಸೂಕ್ಷಾ,ನುಗತಾಳಂಕಾರ೦ (ಕಎರಾ. ೩-೧೧೭); 
ಕಣ್ಣಿಂದಲೆ "ಗುಟ್ಟಾಗಿರ ಬೇಕಾದುದನ್ನು ಇತರರೆದುರು ಕೇಳಬ್ಕಾಡ!' ಎಂದು 
ಸೂಚಿಸಿದ್ದನು (ಮಲಮ. ೫೯೬). ೪. ವ್ಯಕ್ತಪಡಿಸು; ಪ್ರಕಟಿಸು: ಕನಸುಗಳಿವು 

. ಆದಿದೇವಂ ಪಲಬರ್‌ ಮುನಿಪತಿಗಳ್ಳೆರಸಡರ್ದಪನನಶ್ವರಾಸ್ಟ್ರದಮನೆಂಬುದಂ 

ಸೂಚಿಸುಗುಂ (ಆದಿಪ. ೧೬-೪೯); ಮಾತು ತಾನೇ ಮನದೊಳಗೆ ಸೂಚಿಸುವುದೆಂದಾತ 
ನೆನೆದನೆದೆಯೊಳಗೆ (ಭರಚ. ೨-೮೮). ೫. ವ್ಯಕ್ತಗೊಳ್ಳು; ಪ್ರಕಟವಾಗು: 
ದಕ್ಷಿಣಾಕ್ಷಿಸ್ತಂದನದೊಳಂ ಸೂಚಿಸುವ ಶುಭಸೂಚನೆಯೊಳಂ ನಾರಾಯಣನುದಾತ್ತ 

- ನಾರಾಯಣನ ಬರವನಲೌದು (ಪಂಪಭಾ. ೪-೩೩ ವ). ೬. ನಿರ್ದೇಶಿಸು; ಮಾರ್ಗ 
ದರ್ಶನಮಾಡು: ತೂಗುವ ಮಕುಟದೊಲಹಿನ ಬೆರಳ ಕುಡಿ ಚಿಮ್ಮಟಿಗೆಯಲಿ ಸೂಚಿಸಿದ 
ನರ್ಜುನಗೆ (ಕುವ್ಕಾಕ. ೧೪-೮); ಭೋಗಿಭೂಷನ ಜಯಿಸುವೊಡುಮಾದೇವಿಯೊಳ್‌ ಪೋಗಿ 
ತಾ ಕೈಮಾಡಲೆನುತೆ ವಾಗೀಶನೊಡಹುಟ್ಟಿದಂಗೆ ಸೂಚಿಸುವಂತೆ ಕೂಗಿತು ಕಲಕಂಠನಿಚಯ 
(ಮೋಹತ. ೨೪-೫೯). ಸೂಚನ ೬ - ಇಸ್ಬು] 

ಸೂಚೀಕರಣ (ನಾ). (ಗ್ರಂಥಾಲಯಗಳಲ್ಲಿ) ಗ್ರಂಥಗಳ ಬಗ್ಗೆ ಸೂಚಿಕೆಗಳನ್ನು 
ಬರೆದು ಕ್ರಮಬದ್ದವಾಗಿ ಗ್ರಂಥಗಳು ದೊರಕುವಂತೆ ಮಾಡುವ ಕಾರ್ಯ: 
ವರ್ಗೀಕರಣದ ನಂತರ ಗ್ರಂಥದ ಬಗ್ಗೆ ಬರೆಯುವ ಪ್ರಾಮುಖ್ಯವಾದ ವಿಧಾನ, 
ಸೂಚೀಕರಣ (ಗ್ರಂಥಾಲ. ೩೩). [ಸಂ.] 

ಸೂಚೀಕರ್ಮ (ನಾ). ಹೊಲಿಗೆಯ ಕೆಲಸ: "ಸೂಚೀಕರ್ಮಾಯ್ತೆ' ಪರಾ. 

ಸಂ. ಸೂಚೀಕರ್ಮನ್‌] 

ಸೂಚೀಕರ್ಮಾಯ್ತೆ (ನಾ). ಹೊಲಿಗೆಯ ಕೆಲಸವನ್ನು ಬಲ್ಲವಳು , -ತಿಳಿದಿರು 
ವವಳು: ಅನಪತ್ಮೆ ಪತಿವ್ರತೆ . . . ಸೂಚೀಕರ್ಮಾಯ್ತೆ (ಪಾಠಾಂ.ಶುಚಿ ಕರ್ಮಾಇತೆಯೆ, 
ಶುಚಿಕಮ್ಮಾಯುತೆ] ನಿಪುಣೆ ಮಿಥುನಾಲಯಾದಿಮದ್ರೇಕ್ಕಾಣ೦ (ಚಾತತಿ. ೧೯-೭). 

[ಸೂಚೀಕರ್ಮ 4 - ಆಯ್ತೆ) 

ಸೂಚೀಘಾತ (ನಾ). (ಚೂಪಾದ ತುದಿಯನ್ನು ಹೊಂದಿರುವ) ಅಂಕುಶದಿಂದ 
(ಆನೆಗೆ) ಕೊಡುವ ಹೊಡೆತ, - ಪೆಟ್ಟು: ಸೊಂಡಿಲ ಮಧ್ಯಪ್ರದೇಶದಲ್ಲಿ 
ತಿಮಿಯೋಣವೆ ಸೂಚೀಘಾತವೆನಿಸಿಕೊಳ್ಳುವದ: « ಸೌಗಂಧಿ. ೨೬೮-೧೩). [ಸಂ.) 


ಸೂಚೀನಾಟ್ಯ (ನಾ). [ನಾಟ್ಕ] ಒಂದು ಬಗೆಯ ನೃತ್ಯ; P ನೆಲದಲ್ಲಿ |40 


ಒಂದು ಕ್ರಮವಾಗಿ ಹಲವಾರು ವಿಷಪೂರಿತವಾದ ಮೊನೆಗಳುಳ್ಳ 
ಸೂಜಿಗಳನ್ನು ನೆಟ್ಟಿರುತ್ತಾರೆ. ನರ್ತಕಿಯು ಬಹಳ ಎಚ್ಚರಿಕೆಯಿಂದ, 
ಚಮತ್ಕಾರದಿಂದ ಆ ಸೂಜಿಗಳನ್ನು ಮೆಟ್ಟದ ಹಾಗೆ ಮಾಡುವ ನರ್ತನ: 
ಮತ್ತಂ ಕೆಲರ್‌ ನೋಡಿ ಸೂಚೀನಾಟ್ಮಂಗಳನಾಡಿದರ್‌ ಖರನಖಪ್ರಾಂತಂಗಳೊಳ್‌ ಶಕ್ರನಾ 
(ಆದಿಪು. ೭-೧೨೪). [ಸಂ.1 

ಸೂಚೀಮುಖ (ನಾ). ೧. ಸೂಜಿಯ ಚೂಪಾದ ತುದಿ, - .ಮೊನೆ. 


10 


15 


20 


ಪಿ. ಸೂಜಿಯ ಮೊನೆಯಂತೆ ಚೂಪಾದ ಮುಖವನ್ನುಳ್ಳುದು: ಸಮರಾಂಗಣ 
ಮುಮನುಲೂಕನಿಕರಸೂಚೀಮುಖಚಂಚುಚರಣಪಕ್ಪಘಾತಕ್ಕದಿರದಿದಿರಾಂತು ಕಾದಿ ಸತ್ತ 
ವಾಯಸವೀರನಿಕಾಯಮುಮ್ಮಂ. (ಪಂಚತಂ. ಅ. ೧೪೯-೨೫); ಕಾಗೆಯ ಹಾಗೆ ಸೂಚೀಮುಖ 
ವಾಗಿರಬಾರದು ಕರಾಳಿಯಾಗಬಾರದು (ಅಶ್ವಟೀ. ೧೭-೯). ೩. ಸೂಚೀವ್ಕೂಹದಂತೆ 
ರಚಿಸಿದ ಸೇನೆಯ ಮುಂಭಾಗ : ಆ ಸೂಚೀಮುಖದಲ್ಲಿ ಕೃತವರ್ಮ, ಕಾಂಭೋಜ 
೬. ೬ - ಅವರ ಹಿಂದೆ ಜಯದ್ರಥನನ್ನು ನಿಲ್ಲಿಸಿದನು (ವಚಭಾ. ೨೮೬). ೪. [ನಾಟ 
ಅಸಂಯುತಹಸ್ತಗಳಲ್ಲಿ ಒಂದು : ಉರಗಶಿರಂಗಳ್‌ ಖೆರ್ಪರಲುರುತರ 
ಮಧ್ಮಮೆಯನೊಂದಿ ಚತುರಸ್ರದೆ ಮೇಣ್‌ ತಿರುಗಲ್‌ ತರ್ಜನಿ ಪಲವುಂ ಪರಿಯಿಂ 
ತಿರುಗಲೈ ತಿಳಿಗೆ ಸೂಚೀಮುಖಮಂ (ಲಾಸ್ಕರಂ. ೨-೫೨); ನಾಟ್ಕಶಾಸ್ತ್ರಥಲ್ಲಿ ಹೇಳಿರುವ 
ಅಸಂಯುತಹಸ್ತಗಳು ಯಾವುವೆಂದರೆ ೧. ಪತಾಕ, ೨. ತ್ರಿಪತಾಕ . . . ೧೧. 
ಸೂಚೀಮುಖ . . . ೨೪. ತಾಮ್ರಚೂಡ (ಅಭಾನ್ಯ ೪೮). ([ಸಂ.) 


ಸೂಚೀಮುಖರಸ (ನಾ). [ವೈದ್ಯಶಾ] ಧನುರ್ವಾತ, ವಾಯು, ಅಪಸ್ಮಾರ, 


ಸನ್ನಿಪಾತ ಮುಂತಾದ ರೋಗಗಳ ಉಪಶಮನಕ್ಕೆ ಕೊಡುವ ಔಷಧಿ: ರಸ, 
ಗಂಧಕ, ತಾಳಕ : . . ಇವನ್ನು . . . ಗಾಜಿನ ಕುಪ್ಪಿಗೆಯಲ್ಲಿ ತುಂಬಿ ಬ್ರಹ್ಮಸ್ಥಾನದಲ್ಲಿ 
ಸೂಜಿಯಂ ಹೊಯ್ದು ಗುಂಜಿಯ ತೂಕವಿಕ್ಕಿ ಉರಿಸಲು ವಾಡೆಬಂಧ . . . ಹದಿಮೂಜು 
ಪ್ರಕಾರದ ಸನ್ನಿಪಾತ ಹರ, ಶೈತ್ಕೋಪಚಾರ ಮಾಡುವುದು. ಇಡು ಸೂಚೀಮುಖರಸ 
(ಎವೈವಿ. ೫೭). (ಸಂ.) ' ` ಕ 


ಸೂಚೀವಿದ್ದ (ನಾ). ೧. [ನಾಟ್ಕ] ಮೂವತ್ತೆರಡು ಅಂಗಹಾರಗಳಲ್ಲಿ 


ಒಂದು: ಅರೆಸೂಚೀ ವಕ್ಸಿಪ್ತಂ ಪಿರಿದಾವರ್ತಂ ನಿಕುಟ್ಟಮೂರೂದ್ವೃತ್ತಂ 
ಶಿರದಾಕ್ಷಿಪ್ತಾಹೃಯಮುಂ ಪರಿಕಿಸಲಿಂತುರದ ಮಂಡಲಂ ಕರಿಹಸ್ತಂ ಮಿಗೆ ಕಟೀಛಿನ್ನಮಂ 
ಕೇಳ್‌ ನಗೆಮೊಗದಳೆ. ಮಾಡಿ ತೋಟ್‌ ಸೂಚೀವಿದ್ದದ ನೆಗಳ್ದಂಗಹಾರಮೆನಿಕುಂ 
(ಲಾಸ್ಮರಂ. ೫-೧೩). ೨. ನೂರೆಂಟು ಕರಣಗಳಲ್ಲಿ ಒಂದು: ತಲಪುಷ್ಪಪುಟ, ಲೀನ, 
ವಿವರ್ತಿತ . . . ಸೂಚೀವಿದ್ದ, ಹರಿಣಪ್ಲುತ . . . ಗಂಗಾವತರಣ - ಈ ನೂಜೆಂಟು 
ಕರಣಂಗಳ್‌ (ಲಾಸ್ಮರಂ. ೪-೪೨ ವ). [ಸಂ.) 


25| ಸೂಚೀವ್ಯೂಹ (ನಾ). ಎ ಸೂಚಿ ೪: ಆ ಮಹಾಬಾಹುಕನನಶ್ವತ್ನಾಮನನು 


ಕೃತವರ್ಮಕರೆನಿಪ ಸನಾಮರನು ನಿಲಿಸಿದನು ಸೂಚೀವ್ಕೂಹವಳಯದಲಿ (ಕುವ್ಮಾದ್ರೋ. 
೯-೨೩); ಅವನು ಕೌರವಸೇನೆಯನ್ನು ಶಕಟವ್ಮೂಹವಾಗಿ ರಚಿಸಿ ಅದರ `ಹಿಂದೆ 
ಪದ್ಮವ್ಯೂಹವನ್ನು ಮಾಡಿ ಅದರೊಳಗೆ ಸೂಚೀವ್ಕೂಹವನ್ನು ಗರ್ಭೀಕರಿಸಿದನು 
“(ವಚಭಾ: ೨೬೬). ([ಸಂ.] 


301 ಸೂಚೀಹಸ್ತ (ನಾ). [ನಾಟ್ಕ] ನಿರ್ದಿಷ್ಟವಿಷಯವನ್ನು ಅನುಮೋದಿಸಲು 


35 


46 | 
- 7. . ೬ ಲಲಿತ. - ಈ ಮೂವತ್ತು ನೃತ್ತಹಸ್ತಂಗಳ್‌ (ಲಾಸ್ಮರಂ. ೨-೪೪ ವ). [ಸಂ.] 


`ಬಳಸುವ ಒಂದು ಹಸ್ತಮುದ್ರೆ: ನಾಗರಕಂ ವಿನೋದವಿಲಾಸಂಗೆ ನೀನೆಂದಂತೆ 
ದರ್ಪಕನ ದರ್ಪಂ ಬೆಂಗೆಯಿತ್ತಲಭಿವೃಂಜಕಮಾದಪ್ಪುದೆಂದು ಸೂಚೀಹಸ್ತದಿಂ ಸೂಚಿಸಿ 


`` ತೋಟಬ್‌ (ಅನಂಪು ೭-೯ ವು. "ಸೂಚ್ಕ್ಮಾಸ್ಕ' ಪರಾ. (10.1 
ಸೂಚ್ಯ (ಗು). ೧. ತಿಳಿಯುವಂತೆ ಮಾಡುವ; ತಿಳಿಸುವ. (ನಾ). ೨. ತಿಳಿಯ 


ಪಡಿಸುವುದು; ಸೂಚಿಸುವುದು. ೩. ಪ್ರಕಟಪಡಿಸುವುದು; ವ್ಯಕ್ತತೆ : ಪ್ರಿಯಾಗಿ 


` ಯಿಂದ ತಿಳಿದ ಸುದ್ದಿಯನ್ನು ಸೂಚೃವಾಗಿಯೇ ತಿಳಿಸಿದ್ದೇನೆ (ಮೂರುದಾ. ೧೩೬); ಬೇರೆ 


' ಅರ್ಥಗಳು ವಾಚ್ಕಾರ್ಥಗಳಿಂದ "ಸೂಚ್ಮ'ವಾಗಿ ಲಕ್ಷಾರ್ಥವೆನಿಸುವುವು (ಕೈಪಿಡಿ. ೧೭೬). 
[ಸಂ. 


ಸೂಚೃಗ್ರ (ಗು). ೧. ತುದಿಯು ಮೊನಚಾಗಿರುವ; ಚೂಪಾದ ತುದಿಯಿಂದ 


ಕೂಡಿದ: (ನಾ). ೨. ಸೂಜಿಯ ತುದಿ, - ಮೊನೆ: ಊರ ಬೇಡಿದಡೈದ 
ನಾವೆರಡೂರುಗಳನೇ ಕೊಂಡೆವೈ ನಿಜಧಾರುಣಿಯ ಕೊಡೆನೆಂದಲೈ ಸೂಚೃಗ್ರಸಮ್ಮತವ 
(ಕುವ್ಮಾಗ. ೮-೪). ೩. ಮುಳ್ಳು. [ಸಂ.) 


ಸೂಚ್ಯಾಸ್ಯ (ನಾ). [ನಾಟ್ಕ] ಮೂವತ್ತು ಬಗೆಯ ನೃತ್ತಹಸ್ತಗಳಲ್ಲಿ ಒಂದು; 


ಹಾಗೆಯೇ. ಸರಿ ಎಂದು ತೋರಿಸುವ ಸಂಕೇತ: ಚತುರಸ್ರ, ಉದ್ದೃತ್ತ, 
ತಲಮುಖ, ಸ್ವಸ್ತಿಕ, ವಿಪ್ರಕೀರ್ಣ, ಅರಾಳಕಟಕಾಮುಖ, ಅವಿದ್ದವಕ್ತ, ಸೂಚ್ಮಾಸ್ಮ 


ಸೂಜಿ 

ಸೂಜಿ (ನಾ). ೧. ಚೂಪಾದ ತುದಿಯಿಂದ ಕೂಡಿದ, ಮೇಲ್ಭಾಗದಲ್ಲಿ | 
ದಾರವನ್ನು ತೂರಿಸಲು ಅನುಕೂಲವಾಗುವಂತೆ ಸಣ್ಣರಂದ್ರವನ್ನು ಉಳ್ಳ 
ಬಟ್ಟೆಯನ್ನು ಹೊಲಿಯುವ ಲೋಹದ ಸಾಧನ; ಸೀವನಿ: ""ಸೂಜಿಯದು | 
ವಸನಬಂಧಿನಿಯಕ್ಕು''(ಮಂಗರಾ. ೬೧-೧೯); ಕಾಯ್ದ ಕರ್ಬೊನ್ನ ಸೂಜಿಗಳಂ 
ಬೆರಲ್ಲಳೊಳ್‌ ಬೆಟ್ಟುವರುಂ (ಆದಿಪು. ೫-೮೫ ವ); ಸೂಜಿ ಹಿಂದ ಧಾರದಾಂಗ | 
ಕೊಳ್ಳದೊಳಗ ಜಾರಿಧಾಂಗ (ಗಂಗಾತ. ೭೨-೧೨); ಬಂಗಾರದ ಸೂಜಿಯೆಂದು ಹಿಂಗದೆ 
ಕಣ್ಣು ಕುಕ್ಕಿಕೊಳ್ಳಬಹುದೇ? (ಗಾದ). ೨. ಚೂಪು ; ತೀಕ್ಷ್ಣತೆ: “ಸೂಜಿಗೊಂಬು' 
ಪರಾ.೩. ಆಯಸ್ಕಾಂತ: "ಸೂಜಿಗಲ್‌' ಪರಾ. ೪. [ಅಶ್ವಶಾ] 
(ಕುದುರೆಯ) ನಾಲಿಗೆಯ ಕೆಳಭಾಗ (2): ತಾಲುಗೆಯಿಂ ಕೆಬಗೆ ಸೂಜಿ(ಚಿ) 
ಯೆಂಬ ಪೆಸರಕ್ಕುಂ (ಆಶ್ವಶಾ. ೮೭-೫). [ಆ ಸಂ. ಸೂಚಿ. ಸೂಚೀ] 

ಸೂಜಿಕಲ್‌ "ಸೂಜಿಗಲ್‌' ನೋ. 

ಸೂಜಿಕಲ್ಲು "ಸೂಜಿಗಲ್‌' ನೋ. 

ಸೂಜಿಕಾಯಕ (ನಾ). ಬಟ್ಟೆ ಹೊಲಿಯುವ ಕೆಲಸ ,- ಕಸುಬು: 
ಶಂಕರದಾಸಯ್ಮನಂತೆ ಸೂಜಿಕಾಯಕವಂ ಮಾಡಿ ಜಂಗಮಾರ್ಚನೆಯ ಮಾಡಬೇಕೆಂದು 
(ಭೈರಸೂ. 1, ೧೦); ಸೂಜಿಕಾಯಕದ ಕುಶಲಕರ್ಮವು ಚುಚ್ಚುಮದ್ದಿನಂತೆ ಚುಟಿಕಿಯ 
ಕೆಲಸವಲ್ಲ (ನೆಲಮು. ೪, ನಾಲ್ಕುಮಾತು). [ಸೂಜಿ 4- ಕಾಯಕ) 

ಸೂಜಿಗ (ನಾ). ಒಂದು ಬಗೆಯ ಮಾನು: ಸೂಜಿಗ ನಗಲು ಹೆಲ್ಲರಂ , . . 
ಬೋಟೆ ಗಿಳ್‌ಲುಗಳೆಂಬ ಹೊಳೆವಳಿಯ ಮಿನ್ಗಳಂ ತವಿಸುತಿಹ ಬೇಡರಂ ನೋಡಿದಂ 
ಭೂಪಾಲನು (ಹಚಕಾ. ೫-೪೬). [ಸೂಜಿ + ಇ ಗೃ) 

ಸೂಜಿಗಣ್ಣು (ನಾ). (ದಾರವನ್ನು ಪೋಣಿಸಲು ಅನುಕೂಲವಾಗುವಂತೆ) 
ಸೂಜಿಯ ಮೇಲ್ಭಾಗದಲ್ಲಿರುವ ಅತಿಸಣ್ಣರಂದ್ರ: ""ಸೂಜಿಗಣ್ಣು ; ಅತಿ 
ಸಣ್ಣ ರಂಧ್ರ'' (Needle's eye. ಇಂಕನಿ). [ಸೂಜಿ + ಕಣ್ಣು (ಇ ಕಣ್‌)] 

ಸೂಜಿಗಲ್‌, ಸೂಜಿಕಲ್‌, ಸೂಜಿಕಲ್ಲು, ಸೂಜಿಗಲ್ಲು (ನಾ). ೧. ಕಬ್ಬಿಣವನ್ನು 
ಸೆಳೆಯುವ ಶಕ್ತಿಯುಳ್ಳ ಕಲ್ಲು; ಅಯಸ್ಕಾಂತ: ""ಕರ್ಬೊನ್ನಲ್ಲೆಂದು 
ಸೂಜಿಗಲ್‌"' (ಚತುನಿ. ೧೧೦). ೨. ಒ೦ದು: ಊರಿನ ಹೆಸರು : ಅಯ್ಕಪಗಾವುಣ್ಣನ 
ತೆಮ್ಮಂ ಚಂಗಗಾವುಣ್ನಂ ಪುಸಿಗೆ ಪೇಸುವೊಂ ಪಿಸುಣ್ಣೆ ಕಾಯ್ದ ಸೂಜಿಗಲ್ಲ ಪಡುವಣ 
ದೆಸೆಯೊಳ್‌ . . . ಒಂದು ತೋಂಟವುವಂ ವಿದ್ಯಾದಾನ: ಸತ್ರವಾಗೆ ಮಠಕ್ಕೆ ಕೊಟ್ಟಂ 
(ಹೌ. IX, ೬೭-೧೦; 984). ಸೂಜಿಕಲ್‌ : ೧. ""ಕರ್ಬೊನ್ಸಲ್ಲೆಂದು ಸೂಜಿಕಲ್‌'' 
(ಕಶಸಾ. ೯೦-೫೬). ಸೂಜಿಕಲ್ಲು : ೧. ಸೂಜಿಕಲ್ಲು ಸೂಜಿಯನಜಸುವಂತೆ 
ಉಭಯಕ್ಕೆ ಬಾಯಿಲ್ಲದೆ ಕಚ್ಚುವ ತೆಅನ ನೋಡಾ (ಸಕವ. ಕ. |, ೧೧೧-೪೨೨); 
₹೪ ರ್ವರೊರ್ವರ ಮನದಿಚ್ಛೆಗಿರದೊದಗುವ ದೇಹದಾಟ ಕರಮೆಸೆದುದು ಸೂಜಿ!ಪಾಕಾಂ. 


ಒ)ಕಲ್ಲ ಪುತ್ತಳಿಗಂಡ ಕರುವಿನ ಕರ್ಬೊನ್ನ ತೆಅದಿ (ಶ್ರೀಪಾಲ. ೨-೫೮); ಎರಡು. 


ಸೂಜಿಕಲ್ಲುಗಳನ್ನು ತೂಗುಹಾಕಿ ಒಂದರ ಉತ್ತರಧ್ರುವವನ್ನು ಇನ್ನೊಂದು ಉತ್ತರ 
ಧ್ರುವದ ಬಳಿಗೆ ಒಯ್ದರೆ ಅದು ತಿರುಗಿಕೊಂಡು ದೂರ ಹೋಗುತ್ತದೆ (ಶಿಲ್ಪನಾ. ೨೨೨). 
೩. ಒಂದು ಬಗೆಯ ಔಷಧಸಾಮಗ್ರಿ: ಆವರಿಕೆಕಡ್ಡಿಯನು ಸಣ್ಣನಾಗಿ 
ಕತ್ತರಿಸಿ ಜಜ್ಜುಗುಟ್ಟಿ... ಆ ಕಷಾಯದಲ್ಲಿ . . . ಕಲ್ಲನಾರು, ಸೂಜಿಕಲ್ಲು ಇವು ಪ್ರತ್ಯೇಕ 
ಗ ೪ ತೂಕವಂ ಚೂರ್ಣಿಸಿ ಹಾಕಿ (ಸಕವೈ. ಸೂಜಿಕಲ್ಲಂ ಸಿಂದೂರ 
ಮಾಡುವ ಕ್ರಮ - ಸೂಜೀ ಹಿಡಿಯುವಂತಹ ಸೂಜೀಕಲ್ಲನ್ನು ಮೂಜುದಿವಸ 
ನೆನೆಯಿಕ್ಕಿ ಸೂಜಿಗಲ್ಲು : ೧. ಸೂಜಿಗಲ್ಲಿದಿರ ಕಾರ್ಬೊನ್ನಂತೆ 
ತಿರುಗಿದೆಡೆಗಾ: ಜವದೊಳೊಡದಿರುಗಿ ಬೆಂಡಾಗಿ ನಾರೀಸಮಾಜಮೆಸೆದುದು 
(ಚೆಲಪು. ೨೦-೨೧); ಶ್ರೀಮಹಾದೇವನ ಚರಣಾರವಿಂದಗಳಲ್ಲಿ ಸೂಜಿಗಲ್ಲಿನಂತೆ 
ಎರಕತ್ವವನುಳ್ಳಂತಹದೇ ಮಹಾತ್ಮನೆಂಬ ಶಬ್ದಕ್ಕರ್ಥ (ವಚಶಾ. ಗ, ೧೮೫); ಲೋಹ 
ಚುಂಬಕಧರ್ಮವು ಒಂದು ಜಾತಿಯ ಕಬ್ಬಿಣದಲ್ಲಿರುತ್ತದೆ ... ಈ ಜಾತಿಯ ಕಬ್ಬಿಣವು 
ಬೇರೆ ಕಬ್ಬಣದಂತೆ ಕಲ್ಲುಗಳಿಂದ ಹುಟ್ಟುತ್ತದೆ. ಆ ಕಲ್ಲುಗಳಿಗೆ ಸೂಜಿಗಲ್ಲೆಂದೆನ್ನುತ್ತಾರೆ 
(ಮುಂಬಯಿ. ೫-೨೨೯). (ಸೂಜಿ ಕಲ್‌, J 
ಸೂಜಿಗಲ್ಲು "ಸೂಜಿಗಲ್‌' ನೋ. 


೩೯೪); 


(೧ಿವೈವ. ೫೭). 


೮೬೪೯ 


ಸೂಟಿ 


1 
| ಸೂಜಿಗೊಂಬು (ನಾ). (ಸೂಜಿಯ ಹಾಗೆ) ಚೂಪಾಗಿರುವ ಕೊಂಬು, -- 
ಕೋಡು: ಬಸಿದಸಿಯ ದಸಿಯನನುಕರಿಪ ಸೂಜಿಗೊಂಬುರ್ಚಿ ಸೀಟ್ಲಿ ಬಸುಲೌಂ 
ನಿಸದಂ ಬಿಸುನೆತ್ತರ ಫೊನಲುಂ ಕರುಳ ಸೋಗೆಯುಂ ಕವಿದುವವನಿಗಾ ಯತಿಪತಿಯಾ 
| | (ವರ್ಥಪು ೩-೬). [ಹೂಜಿ * ಕೊಂಬು] 
5 ! ಸೂಜಿಗೊಳ್‌ (ಕ್ರಿ). ಸೂಜಿಯಿಂದ ಚುಚ್ಚಲ್ಪಡು: ಸೂಜಿಗೊಂಡ ಪುಣ್ಣಿನಂತೆ 
ಕಣ್ಣ ಶೂಲೆಯಂತೆ ನಾಲಗೆಯ -ಪುಗುಳಂತೆ ... ಮಮ್ಮಲ ಮಮುಗಿಸುವ ಮಕ್ಕಳುಮಂ 
: (ಧರ್ಮಾಮ್ಮ ೯-೨೩). (ಸೂಜಿ + ಕೊಳ್‌ 1 
| | ಸೂಜಿಚುಚ್ಚು (ಕ್ರಿ). ೧. ಸೂಜಿಯನ್ನು ನಾಟಿಸು : ಸತ್ತ ಮೇಲೂ ಸಹ ಅವುಗಳಿಗೆ 
ಸೂಜಿ ಚುಚ್ಚುವುದು ಬಹು ಕಷ್ಟ (ಕಟಜೆ. ೬). ೨. ಸೂಜಿಯ ಮೂಲಕ 
ಔಷಧಿಯನ್ನು ಶರೀರದ ಒಳಹೊಗಿಸು; ಸೂಜಿಮದ್ದು ಹಾಕು: ಡಾಕ್ಟರನ್ನು 
ಕಂಡಕೂಡಲೆ ಸೂಜಿಚುಚ್ಚುವರೆಂದು ತಿಳಿದು ಮಗು ರಂಪಮಾಡಿತು (ರೂಢಿ). 
(ಸೂಜಿ 3- ಚುಚ್ಚು (ಆ ಚುರ್ಚು,)) 
ಸೂಜಿಮದ್ದು (ನಾ). ದೇಹಕ್ಕೆ ` ಸೂಜಿಯ ಮೂಲಕ ಕೊಡುವ ಔಷಧ; 
| ಚುಚ್ಚುಮದ್ದು; ಇಂಜೆಕ್ಟನ್ನು: ಮನೆಯ ಹುಡುಗರೆಲ್ಲರು 
ಸೂಜಿಮದ್ದು ಮಾಡಿಸಿಕೊಂಡರು (ಊರುಕ. ೬೮); ಎಲ್ಲಕ್ಕೂ ಸೂಜಿಮದ್ದು ಚುಚ್ಚುವಂತೆ 
ಇದಕ್ಕೂ ಚುಚ್ಚಿ ಚರ್ಮದ ರಂಧ್ರಗಳನ್ನು ಹೆಚ್ಚಿಸುವ ವಿಧಾನವೂ ಅಲ್ಲಲ್ಲಿ ಬಳಕೆಗೆ 
ಬಂದಿದೆ (ನಂಟರು. ೩೯). [ಸೂಜಿ 4 ಮದ್ದು (ಆ ಮರ್ದು)) 
ಸೂಜಿಮಲ್ಲಿಗೆ (ನಾ). ಸಣ್ಣ ಆಕಾರದ, ಸೂಜಿಯ ಮೊನೆಯಂತೆ 
ಚೂಪಾಗಿರುವ ತುದಿಯುಳ್ಳ, ಒಂದು ಬಗೆಯ ಮಲ್ಲಿಗೆ: ""ನವವಲ್ಲೀ - 
`ಸೂಜಿಮಲ್ಲಿಗೆ, ಕುಟಜ'' (ಓವಧಿ. ಆ೪); ದೇವದಾರೆಚಕ್ಕೆ . . . ಬಿಳಿ ಸೂಜಿಮಲ್ಲಿಗೆ ಬೇರು, 
ಗೋರೋಜನ, ಸುಜ್ಜಲ ಬೀಜ, ಹಸುರುಹಾವು - ಇವು ಪ್ರತ್ಮೇಕ ಗ ೧ ತೂಕವಂ ಕಲ್ಕವಂ 
ಮಾಡಿ ಹಾಕಿ ಕರಪಾಕದಿಂದಿಳುಹಿ ಸರ್ವಾಂಗಲೇಪಂಗೈಯಲು ಸಕಲ 
ಸನ್ನಿಪಾತವೂ ಗುಣವಕ್ಕುಂ (ಸಕವ್ಮೆ. ೧೫೩). (ಸೂಜಿ *- ಮಲ್ಲಿಗೆ] 
ಸೂಜಿವಳೆಗಾಅಿ (ನಾ). ಸೂಜಿ, ಬಳೆ ಮುಂತಾದುವನ್ನು ಮಾರುವವನು: 
ಉಜ್ಜುಗಿಗರಂ ಗುರಿಗರುಪ್ತಿಗರ್ಸುಪ್ಪಾಣಿಗರ್ಸೂಜಿವಳೆಗಾಅರು ಬೆಜ್ಜರ್ಪುರಾಣ ಪುರು 
ಷೋತ್ತಮರು ನೆರೆದಿರ್ಪ ಗುಜ್ಜರಿಯ ನಿಟ್ಟಿಸುತ್ತೈದಿದಳ್ಮಹದೇವಿ (ಮದೇಪು ೨೮-೭). 
[ಸೂಜಿ 4+ ಬಳೆಗಾಲ] 
| ಸೂಜಿವಾಲ (ನಾ). ಸೂಜಿಯಂತೆ ಚೂಪಾಗಿರುವ ಬಾಲ: ಹಿಡಿಕೆಯ ನಡು 
ಸೂಜಿವಾಲವಗ್ಗಡಕೋಪಂ ಸಿಡಿಲರವವಸಿಯ ಮೋಜೆಗಳಡಿಮುಂಚುವ ನಾಯ್ಗಳಂ 
ನೃಪಾಲಂ ಕಂಡಂ (ನಳಚಂ. ೬೭). [ಸೂಜಿ * ಬಾಲ] 
ಸೂಜಿವಾಲಿಗ (ನಾ). ಸೂಜಿಯಂತೆ ಚೂಪಾದ ಬಾಲವುಳ್ಳುದು : ಸಾಳುವನಭಂಗಂ 
ಚಾಯಿಲಂ ಸೂಜಿವಾಲಿಗಂ . . . ವೇಗಾಯ್ಲನೆಂದೆಂಬ ಕುನ್ನಿಗಳಂ ಹಾಸದೊಳಿಟ್ಟು 
ಕಾಡೊಡೆಯರಂದೆಯ್ದುತ್ತು ಕಾಂತಾರಮಂ (ದಶಕು. ೨-೧೦೮). (ಸೂಜಿವಾಲ “+ - ಇಗ) 
| ಸೂಜಿವೆಳಗು (ನಾ). (ಸೂಜಿಯಂತೆ) ತೀಕ್ಷ್ಣವಾಗಿ ಹೊಳೆಯುವ ಬೆಳಕು; 
ಕಣ್ಣು ಚುಚ್ಚುವ ಹೊಳಪು: ತೊರೆ ಹಾಡುತಿರೆ ಚುಕ್ಕಿ ಸೂಜಿವೆಳಗಿಂ ಚುಚ್ಚಿ 
ಮನಕ್ಕೆ ಬಗೆಬಗೆ ಭಾವಗಳ ಹಚ್ಚೆಯೊತ್ತೆ (ಮಲೆದೇ. ೨೬-೧). (ಸೂಜಿ * ಬೆಳಗ್ಗು) 
| ಸೂಜ್ಞ (ನಾ). ಚೆನ್ನಾಗಿ ತಿಳಿದವನು; ಬುದ್ಧಿವಂತ: ಈ ಪ್ರಶ್ನೆಯ ಅರ್ಥವನ್ನು 
i | ಸೂಜ್ಜರಿಗೆ ವಿಸ್ತರಿಸಿ ಬರೆಯುವ ಕಾರಣವಿಲ್ಲ (ಗಂಮಾಯಿ. ೨೧೧). [ಆ ಸಂ. ಸುಜ್ಜ! 
ಸೂಟಿ, ಚುಟಿ, ಚೂಟಿ, ಚೂಟ್ಕು, ಚೂಡ್ಮಿ, ಸುಟಿ, ಸೂಟು, ಸೂರಿ (ನಾ). 
೧. ವೇಗ; ರಭಸ: ""ಸೂಟಿಯೆನೆ ವೇಗಾರ್ಥಂ'' (ಭಾರನಿ. ೩೩); ಕಟ್ಟಿದ ಗೆಜ್ಜೆಯ 
| ಸೂಟಿಯ ರವದ ಪೊರ್ಕುಳ ಗಂಟೆಯ . . . ಚಾರುತರ ಭೂಪಣಂ ಭೀಷಣಮಾಗೆ 
೬ . ಗಗನಮನಡರ್ವ ಚಾತ್ಮಶ್ವಂಗಳ ವಳಯಮಂ (ಗಿರಿ. ೬-೫೫ ವ); ಸುರನಿವಹ 
ಸುಡಲಾಹವವನೆನುತೈದಿದರು ಸೂಟಿಯಲಿ (ಕುವ್ಮಾಅ. ೧೮-೩೯); ಸಾರತಿಗೆಯ್ಮೆಯೊಂದು 
| ಜಾಣ್ಮೆಯಿಂ ಸೂಟಿಯಿಂ ಮೊಂಕೆ ಪಾಟ್‌ ನಾಡಿಂ ನಾಡಿಂಗೆ ಧೀಂಕಿಟ್ಟುವೋ ಎನೆ 
l«s ಪೆವನಜವಮಂ ಮುಂಚಿ ವಾಜಿಗಳೋಟಂಗೊಂಡುವು (ರಾಮುಶ್ವ ೩೦-೧). ೨. ಚುರುಕು; 
ಲವಲವಿಕೆ: ನೋಡು, ಎಷ್ಟು ಸೂಟಿಯಾಗಿದ್ದಾನೆ ಹುಡುಗ! (ನಶಉ. ೩೯); ತಂದೆಗೆ 


10 


ಮತ್ತೊಮ್ಮೆ 


15 


25 


30 


35 


40 
| 


ಸೂಟಿ 


1 


ತನ್ನ ನಡತೆಯಿಂದ ಅಸಮಾಧಾನವಾಯಿತೇನೋ ಎಂದು ಕುಗ್ಗಿದ ವೆಂಕಟಸುಬ್ಬಯ್ಮ 
ಮತ್ತೆ ಸೂಟಿಯಾಗಿರುವನು (ಹಂಗೀತೆ. ೮೩). ೩. ಉಪಾಯ ; ಯುಕ್ತಿ : ತೋಟಿಯರ್‌ 
ತಣಿದಿಕ್ಕಿದಿರಾಂಪ ದೈತ್ಯವಧೂಟಿಯ ಕರೆದು ತನ್ನೊಡನೆ ಸೂಟಿಯೊಳ್‌ ಸಾವಂತೆ 
ಕೆಯ್ಯ ಖಡ್ಗವನಿಕ್ಕಿ ದಾಟಿಸಿಕೊಂಡಳೆಲ್ಲರನು (ಮೋಹತ. ೩೩-೩೮); ಸೂಟಿಯರಿದಡಿಗಡಿಗೆ 
ಸೂಚಿಸುವ ಮಾತುಗಳೊ ಸುಧೆಯ ಜೈವಾತವಗಳೊ . . . ಎಂದು ವಿಟಜನರು 
ಮೆಚ್ಚುವೊಲು (ವಂಕಾರಾ. ೫-೬-೩೪); ಇಂದು ಸೂಟಿ ತಪ್ಪಿ, ಸಿಕ್ಕಿಬಿದ್ದು ಸಪ್ಪಗಾಗಿ ಮನೆಗೆ 
ಬಂದಿದ್ದರು (ಚಳುಮ. ೧೬). ೪. ಚಳಕ ; ಕೌಶಲ : ಸರಳ ಸೂಟಿಯ ತೋಜ್‌ಸಿದಡಬ್ಬರಿಸಿ 
ಫಲುಗುಣನೈದುಬಾಣದಲರಿಭಟನ ಚಾಪವನು ಕಡಿ ಮೂಯಾಗಿ ಖಂಡಿಸಿದ 
(ಕುವ್ಕಾಭೀ. ೯-೪೬). ೫. ಹರಿತವಾದುದು; ತೀಕ್ಷ್ಣವಾದುದು: ಕೋಟೆಯ 
ತೆನೆಯೆಡೆಗಂಡಿಯೊಳ್‌ ತಲೆಯಿಟ್ಟು ನೀಟಲಿ ನೋಡುವರುಗಳ ಸೂಟಿಯ 
ಬಾಣಗಳಿಂದಿಟ್ಟು ಜೀವವ ದಾಟಿಸಿದರು ಯಮಪುರಿಗೆ (ಕಂನಎ. ೧೮-೭೬). ಚುಟಿ : ೫. 
ಇವತ್ತಿನ ಬಿಸಿಲು ತುಂಬಾ ಚುಟಿಯಾಗಿದೆಯಲ್ಲಾ? (ಗಂಗಾವ. ೧೯). ಚೊಟ್ಟಿ : ೨. 
ಚೂಟಿಯಲಿ ಉದರದಾ ಯಾತ್ರೆಯೇ ಮಹಾಯಾತ್ರೆ ಬೂಟಕಾತನದಿ ಅನೃತ ಪೇಳ್ಪುದೇ 
ಮಂತ್ರಾ (ವಾದಿಕೀ. ೧೨-೩); ಈಗ ಮಾತ್ರ ನೀವು ಚೂಟಿಯಾಗಿ ಓಡಾಡಬೇಕು 
(ಪುನರು. ೨೦೫); ಮಗು ಅಸಾಧ್ಯ ಚೂಟಿ (ತಾಯಿಕ. ೧೦೩). ಚೂಟ್ಕ್ಮು 2 (ಕಿ). ಚೂಡಿ: 
೧. ಚೂಡಿಯೊಳ್ಬಿಡಲು ಪೊಂದೇರು ಸತ್ವರದಿ ಹಾರಿ ಧಾಟಿಯಿಂದೈತಂದು (ವೆಂಇರಾ. 
೬-೩೯-೯). ಸುಟಿ : ೧. ಅಖಂಡಿತ ಬಲಂಬೆರಸು ಬಿಟ್ಟ ಸುಟಿ[ಪಾತಾಂ. ಠಿ]ಯಲ್ಲಿ 
ಬಿಡುದಾಣಮಂ ಬಿಡಲೊಲ್ಲದೆ («ಸಮ್ಮಉ. ೮-೨೬); ಲಘು ಲಕ್ಷ ಸು[ಪಾತಾಂ. 
ಶೂ]ಟಿಯೊಳೊದಗಿ ಪೊಕ್ಕು ಪೊಡದಿಟ್‌ದೊಗೆದು ಸಂಗ್ರಾಮುಮುಖದೊಳು 
ಬಗೆಗುಂದಿಸುವನು (ಭೈರವೇ. ೩-೧೦). ೨. ಕುಟಿಲಾಳಕಿಯರ . . . ಮೆಯ್ನಎರ 
ಸುಟಿಯಿಂದ ಗುಡಿಗಟ್ಟಿಸುವ ಮಾಗಿಯ ಹಿಮ ವಿಟನಂತೆ ಕಣ್ಣೆ ರಂಜಿಸಿತು (ಮೋಹತ. 
೪-೪೫); ಹುಡುಗ ಬಹಳ ಸುಟಿಯಾಗಿದ್ದಾನೆ (ಅಲೆವ. ೬೬); ಚಿಗರೆಯ ಸುಟಿ, ಹಾವಿನ 
ನಯ, ಗರುಡನ ಠೀವಿ. . . ಇಂಥ ಯಾವ ಬೆಲೆ ಯಾವ ಗುಣ ಇದೆ ಮನುಷ್ಮನಲ್ಲಿ? 
(ಎಚಾವಾ. ೧೦). ೬. ತ್ವರಿತ; ಶೀಘ್ರ: ನನ್ನ ಸೋದರಳಿಯ ಚಿ. ಶಂಕರನು "ನೆಲ - 
ಮುಗಿಲಿ'ನ ಮುಖಪುಟವನ್ನು ಸುಟಿಯಾಗಿ ರೇಖಿಸಿಕೊಟ್ಟನು (ನೆಲಮು. ೫1, ನೆನಕೆಯ ನುಡಿ). 


೭. ಕುರುಹು; ಚಿಹ್ನೆ; ಲಕ್ಷಣ: ವಿಟ ವಿದೂಷಕ ನಾಗರಿಕ ಪೀಠಮರ್ದನ ಪಟುವಹ. 


೮೬೫೦ 


10 


ಸೂಡಗ 


ಸುಮಶರನ ಸುಮಬಾಣಗಳಿಗೆ ಸೂಟಿಮಾಡುತ್ತ (ಸೌಗಂಧಿ. ೪೮೮-೨). !ದೇ.॥ ತಮಿ. 
ಚುಟ್ಟಿ ವ ಬುದ್ಧಿವಂತ; ಚೂಟ್ವಿಕ್ಕೆ; ಮಲ. ಚುಟ್ಟಿ; ತುಳು. ಚುಟಿ, ಸುಟಿ; ತೆಲು. ಸೂಟಿ] 


ಸೂಟ್ಮ, ಚೂಟಿ, ಸೂಟ್ಕು (ನಾ). ೧. ರಜೆ; ಬಿಡುವು: ನಾಳೆಯಿಂದ ಸಾಲೆಗೆ 


ಸೂಟಿಯಲ್ಲವೆ? (ಮೂರುದಾ. ೧೨೮); ಇಂದು ಸಾಲೆಗೆ ಸೂಟಿ (ಜಯಂತ. ೨); ಮೇ 
ತಿಂಗಳ ಸೂಟಿಯಲ್ಲಿ ನಾನು ಪರೀಕ್ಷೆಯನ್ನು ತೀರಿಸಿಕೊಂಡು ಊರಿಗೆ ಬಂದ 
(ಚಲನ. ೩೦). ಚೊಟ್ಟಿ : ೨. (ಸಾಲ, ದಂಡ ಮೊದಲಾದುವನ್ನು) ಬಿಟ್ಟು 
ಬಿಡುವುದು; ಸೋಡಿ ಬಿಡುವುದು: (8. ಸೂಟ್ಮು : ೨. ರೈತಗು ಅವನಿಗೆ 
ಹೆದರಿ ಲಾವಣಿಯಲ್ಲಿ ಸೂಟು ಕೂಡ ಬೇಡುತ್ತಿರಲಿಲ್ಲ (ಗಂಮಾಬು. ೫೪); 
ಅವನು ದಯಾಳುವಾದ್ದರಿಂದ ಎಷ್ಟೋ ಕುಳಗಳಿಗೆ ಸೂಟುಬಿಟ್ಟನು (ಗುರುಪ್ರ. ೬). 
“ಸೋಡಿ' ಪರಾ. (4- ಹಿಂ. ಛುಟ್ಟೀ; ಮರಾ. ಸುಟೀ, ಸೂಟ್‌] 


ಸೂಟಿವರ್‌ (ಕ್ರಿ). ಚುರುಕಾಗಿ ಬರು; ಲವಲವಿಕೆಯಿಂದ ಬರು: ಭೂಪಾಳ 


ಲೋಳ ದೃಗ್ನೀನಂ ತನ್ನ ಲಾವಣ್ಮದ ತಿಳಿಗಡಲೊಳ್ಳೂಟಿ[ಪಾಠಾಂ. ಳು]ವಂದಾಡೆ ಬಂದಳ್‌ 
೬ * ೬. ಶಾಂತೆಯೊರ್ಬಳ್‌ (ಲೀಲಾವ. ೬-೫೦). [ಸೂಟಿ 1% ವರ್‌) 


ಸೂಟು "ಸೂಟಿ' ನೋ. 


15| ಸೂಟ್ಮು "ಸೂಟ್ಮಿ' ನೋ. 


25 


ನಾಲ್ಕು ಜಾತಕದ ಸುಟಿಯುಳ್ಳ ಶೃಂಗಾರಪುರುಷರು ಹರುಷೋತ್ಮಟದೊಳಗೈತಂದರಾಗ |. 


(ಕಂನಎ. ೨೦-೭೨); ಕಠಿಣಧೂಮವು ಪುರದೊಳೆಸಗಲು ಲಟಕಟಿಸಿ ಜನನಿವಹಗೂಳೆಯ 
ಸುಟಿಯಳಿದು ತಮತಮಗೆ ಪೊತ್ತಿದು ದಿಗುದಿಗಾಂತರಕೆ (ಅಂಬಿಕಾ. ೪-೩೬). ಸೂಟ್ಲ * 
ಆ. ಸುಳಿವು: ತಂಗಾಳಿಯ ಸೂಟಿನಿಂದ ನೀರಿನ ಸ್ವಳದ ಕಡೆಗೆ ಕುದುರೆಯು ಧಾವಿಸಿ 
ಕೆರೆಯ ದಂಡಿಯನ್ನು ಹತ್ತಿ ಹಾಗೇ ಕೆಳಗೆ ಇಳಿಯಹತ್ತಿತು (ಬೆಳಭಾ. ೪೪). ಸೂಠಿ:: ೧. 
ಗರುಡಿಯೊಳಂಕದೋಜೆಗಳ ತೋಳ ಲಯಂಗಳ ಸೂರಿ ವಾಹಳೀತುರಗಖುರ 
ಪ್ರಹಾರಗತಿಯೊಳ್‌ (ಅನಂಪು. ೧-೮೯); ತೆರಳಿದನು ನಿನ್ನಾತ ಸೂರಿಯೊಳುರವಣಿಸಿತಾ 
ತೇರು (ಕುವ್ಮಾದ್ರೋ. ೯-೪೦); ಬಿಟ್ಟ ಸೂರಿಯೊಳಾ ನೇಮಿಯ ಬಲ ಬೆಂಗೊಟ್ಟೋಡೆ 
ರಾಮನ ಭಟರು ತಟ್ಟುಗೆಡಹಿ ರಾವುತರ ಹಿಡಿದರು (ಕುರಾಸಾಂ. ೨೦-೭೧). 
ಸೂಟಾಸೂಟಿ, ಸುಟಿಸುಟಿ, ಸುಟುಸುಟ, ಸುಟ್ಟಾಸುಟ್ಟಿ, ಸೂಶಾಸೂರಿ (ದ್ವಿರುಕ್ತಿ): 
೧. ವೇಗ; ರಭಸ: ತೇರುಗಳ ಸೂಟಾಸೂಟಿಯಲಿ ಮಿಗೆ ಚಾರಿವರಿಸುತ 
ಹೊಕ್ಕ ಮೈಯಲಿ ಕಾರಮಳೆ ಕವಿವಂತೆ ರಕ್ಕಸ ರಧಿಕರುರವಣಿಸಿ (ತೊರರಾ. ೬-೨೧-೧೫). 
೨. ಚುರುಕು; ಲವಲವಿಕೆ: ನೀಳಕಾಯನಾದ ಸುಟಿಸುಟಿಯಾದ ತಳ್ಳಗಿನ ಒಬ್ಬ 
ಸಾಧುವನ್ನು ತಮ್ಮ ಮುಂದಿರಿಸಿಕೊಂಡು . . . ಭಕ್ತರು ಭಜನೆ ಮಾಡುತ್ತ ಬಂದರು 
(ಅಳನಿ. ೬); ಒಡನೊಯ್ಯನೆ ಗಜವೇಡೆಯದೊಳಗದ ಬಿಡದೆಬ್ಬಿಸಿಕೊಂಡು ಬಂದು 
ತಡೆಯದೆ ಸುಟ್ಟಾಸುಟ್ಟಿ[ಪಾಕಾಂ. ಸೂಠಾಸೂರಿ]ಯೊಳಗೆ ಬಿಟ್ಟು ಪೊಡವಿಯ ಬರೆದ 
ಬೆರಲೊಳು (ಕುರಾಸಾಂ. ೯-೯೪); ಸೂಠಾಸೂರಿಯಲಿ ಕೈದೋಟ್‌ದನು 'ಪಾರ್ಥ 
(ಕುವ್ಮಾಕ. ೨೩-೧೨). ೩. ಓರಣ; ಅಚ್ಚುಕಟ್ಟು: ಅನಂತಕೃಷ್ಣ ಸುಟುಸುಟಿ 
ಉಡುಗೆಯಲ್ಲಿ ಪ್ರತ್ಮಕ್ಷನಾದ (ಒಂಟದ. ೧೬೯). ಸೂಟಿಮಾಡು = ಈಡುಮಾಡು; 
ಗುರಿಮಾಡು : ರನ್ನದ ಕಾಲುಂಗುರರವಗಳಿಂದ ರಾಜೇಂದ್ರನನ್ನು ರತಿಪತಿಯಾದ 


30 


ಸೂಟೆ, ಚೂಡಿ, ಸೂಡಿ, (ನಾ). ಎ. (ಒಣಗಿದ ತೆಂಗಿನ ಗರಿ 


ಮೊದಲಾದುವುಗಳಿಂದ ಮಾಡಿದ) ದೀವಟಿಗೆ; ದೊಂದಿ; ಪಂಜು: 
ಗೊರವೆಯ ಕಟ್ಟೆ ಸೂಟೆಗಳು ಉರುವುತಿಹವು (ಜ್ಞಾನಚ. ೧೨-೧೦೮); ಬೇಗ ಬೇಗನೆ 
ತೆಂಗಿನ ಮಡಲಿನ ಸೂಟೆಯೊಂದನ್ನು ಉರಿಸಿಕೊಂಡು ರಾತ್ರೋರಾತ್ರಿ ಹೊರಟೇ ಬಿಟ್ಟಿದ್ದರು 
(ಬಬ. ೬೧); ಬೆಳಗಿನ ಮೂರು ಗಂಟೆಗೇನೆ ನಾವು ಕೈಯಲ್ಲಿ ಸೂಟೆ ಹಿಡಿದು 
ಹೊರಟೆವು (ಮ್ಮಲಿಮು. ೧೦). ೨. ಪಂಜಿಗಾಗಿ ಉಪಯೋಗಿಸುವ ತೆಂಗಿನ ಗರಿಯ 
ಮೇಲ್ಭಾಗ: ಒಂದು ಐದಾರು ತೆಪ್ಪರಿಗೆಯ ಸೂಟೆಯನ್ನೂ ಒಯ್ಯುವ (ಕೈಮಾಂಸ. ೫೪). 
ಚೂಡಿ: ೧. ಕಗ್ಗತ್ತಲೆಯಲ್ಲಿ ಕೈಯೊಳಗೆ ಉರಿಯುವ ಚೂಡಿಗಳನ್ನು ಹಿಡುಕೊಂಡು 
ಡವಿಗೆಯ ಮೇಲೆಯೇರಿ ಹುಟ್ಟುಗಳನ್ನು ಸಮಾಪಿಸುವರು (ಕಭಾಗೆ. ೬೬). ಸೂಡ್ಮಿ : ೧. 
ಸಮ್ಮಲಿ ಥಾಳೀವ - ಸೂಡಿವೊತ್ತಿಸೆಪಟ್ಟನಂತೆ . ಬೇಯುತ್ತಿರ್ದೊನಾಗಿ 
(ವಡ್ಡಾರಾ. ೧೩೬-೬); ಗುರುದತ್ತೆಮುನೀಶ್ವರನೆಂ ಕರಮಲ್ಲದೆ ಮುನಿದು ಸೂಡಿ ಪೊತ್ತಿಸಿ 
ಸುಟ್ಟಂ (ಧರ್ಮಾಮೃ. ೮-೯೦); ಒಂದು ಸೂಡಿ ಹಿಡಿದು .ನಿಮ್ಮನ್ನು ನಮ್ಮ ಭಟ್ಟರ 
ಮನೆಯವರೆಗೆ ಮುಟ್ಟಿಸಿ ಬರುತ್ತೇನೆ (ಬೆಟ್ಟಜೀ. ೪); ಅವರಿಬ್ಬರೂ ಹಿಡಿದ ಸೂಡಿಯ 
ಬೆಳಕಿನಲ್ಲಿ ನಮ್ಮ ಪಯಣ ಮುಂದುವರಿಯಿತು (ಮೂಕಜ್ಜಿ. ೬೧). 

[ದೇ. ॥ ತಮಿ. ಚೂಟ್ಟು; ಮಲ. ಚೂಟ್ಟ, ಚೊಟ್ಟು; ತುಳು. ಚೂಟಿ, ತೂಟೆ. / ಪ್ರಾ. 
ಚುಡುಲೀ./ ಮರಾ. ಚುಡಾ, ಚುಡೀ, ಸೂಂಡೆ) 


ಸೂರಿ "ಸೂಟಿ' ನೋ. 
ಸೂಡ್ಮ (ನಾ). ಧರಿಸಿರುವವನು : ಪಿತ್ತನೆ ಪೆಚೆಸೂಡನೆ . . . ಸತ್ಮನೆ ಜಯವೆಂದು 


ನಂಬಿ ಪಾಡಿದನಾಗಳ್‌ (ತ್ರಿಪುವ. ೨-೧೦೯). [ಸೂಡು, *- ಅ) 


35| ಸೂಡ್ಮ (ನಾ). [ಸಂಗೀತ] ಹಾಡು; ಗೀತ: ಸೂಡ ಎಂಬ ಈ ದೇಶೀಶಬ್ದವು 


40 


ಡಿ ಸೂಡಂಗ 
ಸೂಡಗ, ಸೂಡಂಗ (ನಾ). ಒಂದು ಬಗೆಯ ಬಳೆ, - ಕಡಗ (2) : ನೇವುರದ 


ಹಾಡನ್ನು ನಿರ್ದೇಶಿಸುತ್ತದೆ (ಚತುಪ್ರ. ೩೦). ದೇ. ॥ ತೆಲು. ಸೂಳ) 


"ಸೂಡಗ' ನೋ. 


ಭಾವಕಿಗೆ ಸೂ!ಪಾತಾಂ. ಪಾ]ಡಗದ ಪರುಷಕ್ಕೆ ಉಡಿಗೆಯ ಮೃಡಾಣಿಗೆ (ಗಿರಿಕ. ೩-೯೧ ವ); 
ಬಿಗಿದು ಕಾಂಚೀದಾಮಮಂ ಲಲನೆಗೆ ಮಿಸುಪ ಭುಜವಳೆಯ ಭುಜಕೀರ್ತಿಗಳನಂಕಿಸಿ 
ಕಡಗ ಕಂಕಣ ಸೂಡಗವನಿಕ್ಕಿ (ಬಸಪ ೪-೩೬); ಉಡಿದು ಬಿದ್ದವು ಸೂಡಗವು ಬಿಗುಪಡಗಿ 
ಕಳೆದವು ತೋಳಬಂದಿಗಳು (ಕುವ್ಮಾಗ. ೧೧-೧೯). ಡಿ ಸೂಡಂಗ : ದಾಡಿಮದ 
ಸೂಡಂಗದೊಳಂ ಕರ್ಣಿಕಾರದ ಪೂರದೊಳಂ ಪದ್ಮಕರ್ಣಿಕೆಯ ಮುದ್ರಿಕೆಯೊಳಂ 
(ನಾಗಕು. ೩೦-೮೭ ವ); ಹೂವಿನ ಸೂಡಂಗ ಮೊದಲಾದ ತೊಡಿಗೆಯ ಭೂವರನಿಗೆ 
ತೊಡಿಸಿದರು (ಇಟಸಾಂ. ೮-೧೧೫). "ಚೂಡಕ' ಪರಾ. (ದೇ. ॥ತಮಿ. ಚೂಟಕಮ್‌; 
ತೆಲು. ಸೂಡಿಗ; ತುಳು. ಚೂಡ, ಚೂಡಗ.! ಪ್ರಾ. ಚೊಡ.! ಸಂ. ಚೂಡಾ) 


ಸೂಡ್ಮಿ - ೮೬೫೧ 


ಸೂಡಿ, "ಸೂಟೆ' ನೋ. 

ಸೂಡ್ಮಿ "ಸೂಡ್ಮು' ನೋ. 

ಸೂಡಿಕಟ್ಟು "ಸೂಡುಕಟ್ಟು' ನೋ. 

ಸೂಡಿಗ (ನಾ). (7): ಶ್ರೀವಿಮಲಚಿತ್ತೆಂಬ ಲೆಕ್ಕಣಿಕೆಯಂ ಕೊಳ್ಳುತೀ ವಿಶೇಷದ 
ಜಗತ್ತೆಂಬ ಚಿತ್ತವನೊಲ್ಹಹೋ ವಿರಚಿಸುತ್ತ ಕಂದೆಅವ ಸೂಡಿಗನು ತಾನೆಂಬ 
ಸಮದೃಷ್ಟಿ ಪ್ರಭೆ (ವೀತೈಪು. ೫-೧-೮. [ಸೂಡು, 3 - ಇಗ) ಗೆ 

ಸೂಡಿಗಂಟು (ನಾ). (7) : ಸೂಡಿಗಂಟು, ಕೋಡಿನೀರ್‌ (ಶಬ್ದಾನು. ೮೨ ಪ್ರಯೋ) . 

[ಸೂಡಿ, 3- ಗಂಟು) 

ಸೂಡಿಸು (ಕ್ರಿ). ೧. ತೊಡಿಸು ; ಧಾರಣೆ ಮಾಡಿಸು : ತನಗೊಲ್ಲು ಮಾಲೆಯಂ 
ಸೂಡಿಸಿದಾತನೀತಂ (ಪಂರಾಮಾ. ೩-೬೧). ೨. (ಛತ್ರಿಯನ್ನು ಬಿಚ್ಚಿ) ಹಿಡಿದು 

ಕೊಳ್ಳು : ಗಾಡಿ ನಿಂತಿತು, ಹಿಂಭಾಗದಿಂದ ದೇವಯ್ಯನೂ ಮುಕುಂದಯ್ಮನೂ ಕೊಡೆ 


5 


10 


ಸೂಡಿಸಿಕೊಳ್ಳುತ್ತಲೆ ಹಾರಿದರು (ಮಲೆಮ. ೫೪೬). (ಸೂಡು, + - ಇಸ್ಕು] 

ಸೂಡು, (ಕ್ರಿ). ೧. (ಹೂವು ಮುಂತಾದುವುಗಳನ್ನು) ಮುಡಿ ; ಧರಿಸು; 
ತಾಳು : ""ಸೂಡು - ಪುಷ್ಪಧಾರಣೇ, ತೃಣಾದಿ ಪೂರೇ ಚ (ಹುಲ್ಲು ಮೊದಲಾದವುಗಳ 
ಕಂತೆ)'' (ಶಮಧಾ); ಸೂಡುವೆನೆಂಬುದಲ್ಲದಣಮಾಗದು ಸೂಲ್ಪಿನಮೋಘಮೆಂಬುದುಂ 
(ಕವಿರಾ. ೨-೧೦೩); ಮಗಮಗಿಸುವ ನವಮೃಗಮದದಗುರುವ ಮಳಯಜದ ಕಂಪುಮಂ 
ಸೂಡಿದ ಬಾಸಿಗದ ಪೊಸಗಂಪುಮಂ ನೆಆ್‌ದುಗಿಬಗಿಮಾಡಿದುವು ಚಮರರುಹ 
ಪವನಂಗಳ್‌ («ಆದಿಪು. ೯-೪). ೨. ಇಟ್ಟುಕೊಳ್ಳು; ಇರಿಸಿಕೊಳ್ಳು: ಮಸೆ 
ಮುಟ್ಟದ ಮಹಂತನ ಬೇಡುವೆನಾತನ ಕರುಣವನು ಪಾದವ ನೊಸಲಲ್ಲಿ ಸೂಡುವೆ 
(ಅವಚಂ. ೨೫೧-೧೧೪೫); ಮುಕುಳಿತಕರಾಬ್ದಮಂ ಮಸ್ತಕದಿ ಸೂಡಿ ನಡೆಯಡಿಗಳಿಂ ಬರೆ 
ಬರುತ್ತೆ (ನವಮೋ. ೨೧-೫೮). ೩. (ಮಾಲೆ, ಹಾರ ಮೊದಲಾದುವನ್ನು) 
ತೊಡಿಸು; ಹಾಕು: ಬಡವಂಗೇನುಮಲ್ಲದೊಂಗೆ ಮಾಲೆಯಂ ಸೂಡಿದಳೆಂದು 
ಸಭಾಕ್ಸೋಭಮಾಗಿ (ವಡ್ಡಾರಾ. ೪೧-೬); ಚೆಲ್ಟಿಡಿದಿರ್ದ ರೂಪು ದೃಷ್ಟಿಗೆ ವರೆ ಪಾಂಡು 
ರಾಜನನೆ ಕುಂತಿ ಮನಂಬುಗೆ ಮಾಲೆಸೂಡಿದಳ್‌ (ಪಂಪಭಾ. ೧-೧೦೬); ಹೂಮಾಲೆ 
ಸೂಡುವೆವು ಕೊರಳಿಂಗೆ (ಕೋಗಿಲೆ. ೪೧-೧೯). ೪. ಹೊಂದು; ಪಡೆ : ನಿರ್ವ್ಶಿನೀತರಾ |25 
ಕಿಲಿಯಾ ಮಗನ್ಹಿರ್ಕಾಡುವಟ್ಟಿಯರಿನ್ದಮ ವಲ್ಲವಂಸರಿಂದಂ ಕೊಂಗೊಣಿ ಪಟ 
ಸೂಡಿದೋರ್‌ (ಎಕ. ೪1, ಚಿಕ್ಕಮ. ೫೦-೨; ಸು. 4801); ಅಮೃತಕಲೆಯ ಸೂಡಿದವನಂಬಲಿ 
ಯನುಂಬನೇ (ಅವಚಂ. ೧೯೬-೮೯೦); ದೈನ್ನಮಂ ಸೂಡದೆ ಪರವಧುವಂ ನೋಡದೇ 
ನೊಂದುಮಂ ಬೇಡದೆ (ರಕ್ಷಾಶ. ೭೨); ಗಣಪರ್ವಮಂ ರಚಿಸಿ ಸೂಡಿದರು ಸತ್ಕೀರ್ತಿಯ 
(ಭಾವಚಿಂ. ೫-೨೭). ೫. ಹೊತ್ತುಕೊಳ್ಳು; ಹೊರು: ಈಡಿಲ್‌ದ ಪಕ್ಕದಲಿ |30 
ಸೇನೆಯ ಸೂಡಿ ತಂದಿಳುಹಿದನು ನಾಯಕವಾಡಿಗಳುಸಹಿತುಬ್ಬರಿವ ಸಾಗರದ 
ತೀರದಲಿ (ತೂರರಾ. ೪-೧೧-೨೧). ೬. ಗಂಟು ಕಟ್ಟು; ಸೇರಿಸಿ ಕಟ್ಟು : ಅಂತು 
ಕಾಡುಗುಮೆ ಲೋಕಮನಿಂದ್ರಂಗಂತು ಮಾಡುಗುಮೆ ಬನ್ನಮನೋವೋ ಅಂತು 
ಸೂಡುಗುಮೆ ಕೇಸುರಿಯಂ ಪೇಟಂತು ಕೂಡುಗುಮೆ ಬೀರಮದಾರ್ಗಂ (ಕಾವ್ಕಾವ. ೩೬೧); 
ಸೂಡುತಲಿ ಬಿಡುಜಡೆಗಳನು . . . ಜಪತಪಸಮಾಧಿಯ ಮಾಡುವವರಾ ಮಾಯೆ |35 
ಬರಲೆದ್ದೋಡಿದರು ಹುಲಿಗಂಡ ಹುಲ್ಲೆಗಳಂತೆ (ಪ್ರಭುಲೀ. ೭-೪೫). ೭. (ಛತ್ರಿಯನ್ನು 
ಬಿಚ್ಚಿ) ಹಿಡಿ : ಬಿಸಿಲಿನ ಡಾವರ ಅತಿಯಾಗಿದ್ದರೂ ಆತನು ತಲೆಗೆ ಟೋಪಿಯನ್ನೂ 
ಹಾಕಿರಲಿಲ್ಲ ; ಕೊಡೆಯನ್ನೂ ಸೂಡಿರಲಿಲ್ಲ (ಕಾನೂರು. ೧. ಆ. ಮೂಡು; 
ಕಾಣಿಸಿಕೊಳ್ಳು : ಸೂಡಲುದಯಾದ್ರಿಯೊಳ್‌ ಸೂರ್ಯ ಕತ್ತಲೆಮೊತ್ತಮೋಡಲಾ 


15 


ಸೂಡುಗುಯ್ಯಲ್‌ 


ಕಟ್ಟೆ ಕೈಯೊಳ್‌ ಪಿಡಿದು (ತ್ರಿಪುಎ. ೮-೫೭ ವ); ಆ ಮೂರ್ತಿಯ ಕೈಯಲ್ಲಿ ಬತ್ತದ ಸೂಡು 
ಇರುತ್ತದೆ «ಕನ್ನಚಾ. ೧೧). ೨. ಗುಂಪು ; ಸಮೂಹ : ಮೋಡಗಳ ನಡುವಿಂದೆ 
ಮಿಂಚಿನ ಸೂಡುಗಳ ಮಾಳ್ಕೆಯೊಳು ಮತ್ತಾ ಕಾಡಿನೆಡೆಯಿಂದೋಡಿ, ಮರೆಯಾ 
ದಚ್ಚರಸಿಯರನು (ಸೌನಂದ. ೧೦-೩೯). ಸೂಡ್ಡಿ : ೧. ವೆಂಕಮ್ಮ . . . ಮೊದಲು 
ಹುಲ್ಲುಕುತ್ತರೆಯನ್ನು ನೋಡಿದರು. ಪುಣ್ಮಕ್ಕೆ ಯಾರೂ ಸೂಡಿಗಳನ್ನು ಕದ್ದಿರಲಿಲ್ಲ 
(ಪದ್ಮಸ. ೨೩೩); ಮೂವರು ಹೆಂಗಸರು, ಮಳೆಯಲ್ಲಿ ನೆನೆಯುತ್ತ ಆಗೆಯನ್ನು ಕಿತ್ತರು. 
ಸೂಡಿ ಮಾಡಿ ಎಸೆದರು (ಮರಮ. ೩೭). ೩. (ತಲೆಯ ಕೂದಲುಗಳನ್ನು ) ಸೇರಿಸಿ 
ಕಟ್ಟುವ ಗಂಟು: ತಲೆ ಸೂಡಿ ಬಿಚ್ಚಿ ಒಮ್ಮೆ ಕೊಡವಿ ಸೆರಗಿನಿಂದಲೇ ಚೆನ್ನಾಗಿ 
ಒರೆಸಿಕೊಂಡಳು (ಹೊಸಕ್ತಿ. ೪). "ಸಿವುಡು' ಪರಾ. 
(ಆ ಸೂಡು./ ತಮಿ. ಚೂಟು; ಮಲ. ಚೂಟ್ರು; ತುಳು. ಚೂಡಿ, ಸೂಡಿ] 


ಸೂಡ್ಮು: (ನಾ). ೧. ಸುಡುವಿಕೆ; ದಹನ: ಪುಷ್ಪಕವಿಮಾನದ ರತ್ನವಿಚಿತ್ರ 


ಪುತ್ರಿಕಾಸಂಕುಳಮಚ್ತೊಡಟ್ಟುವು ಬೆಮರ್ತೊಡೆ ಕೂಡೆ ಬೆಮರ್ತುವಾಗಳಾ ಲಂಕೆಯ 
ಸೂಡನುನ್ನತಿಯ ಕೇಡನವಂಗೆ ನಿವೇದಿಪಂತೆವೋಲ್‌ (ಪಂರಾಮಾ. ೯-೧೦೯); ಪೊಸಸುಣ್ಣ 
ಸೂಡು ಬಾಡಿರೆ ಬಸಮಲ್‌ದು ಬಟಲ್ಲು ನೆಟಲ ಕಳವಳದಿಂ ಪೊಕ್ಕಸಿಪತ್ರವನದ ಕೂರೆಲೆ 
ಕುಸುಮದ ಕೊನೆಕೊಯ್ದು ಕೊಚ್‌ದು ಕುಟ್‌ದಜ್‌ಯಪ್ಪರ್‌ (ಅನಂಪು. ೯-೩೩). 
೨. ಬೆಂಕಿ; ಉರಿ: ರಾಜಕುಮಾರರ ಮನದೊಳ್‌ ಸೂಡೆ!ಪಾಠಾಂ. ಡಿ)ರ್ದಂತಾಗೆ 
- « * ವಸುದೇವನ ಮೇಲೆ ರಾಜಕುಮಾರರೊಡ್ಡು ಕವಿದು ಮುಸುಬ್‌ ಮುತ್ತಿದಾಗಳ್‌ 
(ಅರ್ಧನೇ. ೬-೪೦ವ); ಎತ್ತಂ ಬಿಸಿಲ್‌ ಕಾಯೆ ಸೂಡೊಳಬಿರ್ದಂತೆ ಬಟಲ್ಲೆಟಲ್ಲು ನಡೆದರ್‌ 
(ಬಂಹರಿ. ೧೪-೨೮); , ಎಷ್ಟು ವರುಷವಾಯ್ತು, ನನ್ನ ಜೀವಕ್ಕೆ ಬೆಂಕಿಯಿಟ್ಟು? ಇನ್ನೂ 
ಉರಿಯುತ್ತಿದೆಯಲ್ಲಾ ಆ ಸೂಡು ! (ಮಲೆಮ. ೫೧೩). ೩. ಉಷ್ಣ ; ಕಾವು ; ತಾಪ: 
ಬಕವೇಸಿತನದಿಂದೊಡಲ ಸೂಡಿಂಗಿರಲಾಅದೆ ಪುಸಿಗೂರ್ಮೆಯಿಂದೋಪಳನಪ್ಪಿಕೊಂಡು 
ಮೆಲ್ಲನಿಂತೆಂದಂ (ಧರ್ಮಾಮೃ. ೩-೩೫); ಗರುಡಿಯಲಾಡಿದಂತಿರದಾಜಿರಂಗದ ಸೂಡು 
ತಾನದು ಬೇರೆ (ಕೋಗಯ. ೨೨-೨೦); ಗ್ರೀಷ್ಠರಾಜಂ ತಲೆದೋಜ್‌ದಂ. . . ನಾಡುಂ ಕಾಡುಂ 
ಬೀಡುಂ ಸೂಡಿಂ ಸೀಕರಿವೋಯ್ತು (ರಾಮಾಶ್ವ. ೫೨-೨). ೪. ಚಿತೆ : ನೀ ಸತ್ತು ಸೂಡಿನಲಿ 
ಹೆಣ ಬೂದಿಯಾದಂದು ನಿನಗೆ ಇಂದ್ರಿಯಜಯವು (ಕೋಗಿಲೆ. ೬೫-೮); ನನ್ನ ದಿಬ್ಬಣವವರ 
ಭುಜದಲಿ ಮಸಣ ಸೂಡಿಗೆ ನಡೆಯಲಿ (ಅನುಕ. ೪೫). ೫. ಕಬ್ಬಿಣ, ಬಳೆಯ ಚೂರು 
ಮುಂತಾದುವನ್ನು ಕಾಯಿಸಿ ಎಳೆಯುವ ಬರೆ ; ಚಿಟಿಕೆ : ಆಲಿಗೆ ಸನ್ನಿ 
ಮಾರಿದರೆ ಗೈಬುಗೆ ಸೂಡಿಟ್ಟರು (ಗಾದ). 

ಸೂಡಿನ ಕಾಳಗ ನ ಪಂಜಿನ ಯುದ್ಧ : ಸೂಡಿನ ಕಾಳಗದವರ ಕೊಲತೆ 
ವಾತನಾಡೆ ವಹಿಸಿ ಕಾದುವರ ಪಾಡಿನ ಕಾಳಗದವರ ಕೋಳಾಹಳವೀಡಿಆ್‌ದುದು 
ದೆಸೆಗಳನು (ಕುರಾಸಾಂ. ೪-೭೭). "ಸೂಟೆ' ಪರಾ. [ಆ ಸುಡು) 


ಸೂಡುಕಟ್ಟು, ಸೂಡಿಕಟ್ಟು (ಕ್ರಿ). ೧. (ಹೆಲ್ಲು ಮೊದಲಾದುವನ್ನು) ಸೇರಿಸಿ 


ಕಂತೆ ಕಟ್ಟು : ನೀಲಿಯ ಗಿಡಗಳಿಗೆ ಹೂವಾದ ಕೂಡಲೆ ಆ ಗಿಡಗಳನ್ನು ಕೊಯಿದು 
ಸೂಡುಕಟ್ಟುತ್ತಾರೆ (ಮುಂಬಯಿ. ೪-೫೫). ಸೂಡಿಕಟ್ಟು : ೧. ಅನಂತರ ಅಗೆ ಕಿತ್ತಳು ; 
ಸೂಡಿಕಟ್ಟಿದಳು (ಜಾನಗೀ. ೯೦). ೨. (ಕೂದಲನ್ನು ಒಟ್ಟಿಗೆ ಸೇರಿಸಿ) ಗಂಟು 
ಕಟ್ಟು; ಗಂಟುಹಾಕು : ಮಾನಿನ ಕುಕ್ಕೆಯಿಂದ ಕೆಳಗಿಳಿದ ಉಪ್ಪುನೀರು ಪಾಳೆಯನ್ನು' 
(ಅಡಕೆಯ ಸೋಗೆಯ ಬುಡ) ದಾಟಿ ಸೂಡಿಕಟ್ಟಿದ್ದ ತಲೆಕೂದಲನ್ನು ನೆನೆಯಸಿ, ಬೆವರಿನ 
ಜೊತ ಸೇರಿ ಮಾನಿನ ಆಹ್ಲಾದಕರವಾಸನೆಯ ಮಧ್ಯೆ ಕಮರುನಾತವನ್ನು ಹುಟ್ಟಿಸಿತ್ತು 
(ಹೊಸಕ್ತಿ. ೪೭). [ಸೂಡ್ಕು + ಕಟ್ಟು] 


ಕೌರವಂ ಸರ್ವಸನ್ನಾಹದಿಂ ನಾಡೆರೆಯರೆಲ್ಲರಂ ಬರಿಸಿ ಪೇರೊಡ್ಡೋಲಗವನಿತ್ತನು |40| ಸೂಡುಗಾದು (ಕ್ರಿ). (ಉತ್ಸಾಹದ) ಕಾವಿನಿಂದ ಹೋರಾಡು; ಪೌರುಷದಿಂದ 


(ಲಕ್ಷ್ಮಭಾ. ೫-೩-೨೩); ನೆನೆವೆ ಹಕ್ಕಿ ಹಾಡೆ ಇರುಳು ಚುಕ್ಕಿ ಸೂಡೆ ಹೊನಲು 
ದನಿಗೈೆಯೆ ಹಳುವು ಮರ್ಮರಿಸೆ ಸುಗ್ಗಿ ಗಾಳಿಯಾಡೆ (ಗೋಕುನಿ. ೫೨-೨೨). 
(ದೇ. ॥ ತಮಿ. ಚೂಟು, ಚೂಟ್ವ್ಟು; ಮಲ. ಚೂಟುಕ; ಕೊಡ. ಚುಡ್‌; ಪರ್ಜಿ. ಚೂಂಡೆ] 
ಸೂಡ್ಮು, ಸೂಡ್ಮಿ (ನಾ). ೧. ಕಂತೆ ; ಕಟ್ಟು ; ಹೊರೆ : ನಕುಳಸಹದೇವರುಮಂ 
ಶಲ್ಮಂ ವಿರಥರ್ಮಾಡಿ ಪಿಡಿದುಕೊಂಡು ಪುಲ್ಲ ಸೂಡನೀಡಾಡುವಂತೆ ತನ್ನಳಿಯಂದಿರಿ | 45 
ರ್ವರುಮನೀಡಾಡಿ (ಪಂಪಭಾ. ೧೩-೪೧); ಎಳೆಯ ಕೀರೆಯ ಸೊಪ್ಪಂ ಕೊಯ್ದು ಸೂಡಂ 


ಕಾದು (7) : ಹರನೊಳು ಸೂಡುಗಾದು[ಪಾಕಾಂ. ಡು)ವೆನೆಂದು ಮನಸಿಜ ಭರದಿ 
ಕೂಡಿದ ಬಲದಂತೆ ನೆರೆದಿರ್ದ ಪೆಣ್ಣಳ ಬಳಗದ ನಡುವೆಸೆವರಮಗಳೊಡ್ಡೋಲಗಕೆ 
(ಚಂಪ್ರಸಾಂ. ೯-೩೩). ([ಸೂಡ್ಮು “- ಕಾದು 


ಸೂಡುಗುಯ್ಯಲ್‌ (ನಾ). ಒಂದು ಬಗೆಯ ಗದ್ದೆ : ಧರ್ಮ್ಮಕೊಳಗ 


ಮೇಂಟಿಯ ಸೂಡುಗುಯ್ಮಲ ಭತ್ತ ಒನ್ನು ಪೊಸ*ಸರೆಯಿಂ ನಡಸುವರು 
(ಸೌಇಇ. 1x, ೧೮೪-೪; 1111). ([ಸೂಡು? + ಗುಯ್ಮಲ್‌) 


ಸೂಡುದಂ್‌ಿ 


ಸೂಡುದಟ್‌ (ಕ್ರಿ). ಕಂತೆಯನ್ನು ಕತ್ತರಿಸುವಂತೆ ಕತ್ತರಿಸಿ ಹಾಕು; ಕೊಲ್ಲು 
ನೋಡುತಿರಲೀ ಬಲವೆರಡು ಹೋಗಾಡು ನಮ್ಮನು ಮೇಣ್‌ ನಿನ್ನನು ಸೂಡುದ್‌ವೆನು 


ಸತ್ವದಳತೆಯ ಕಾಣಲಹುದು (ಕುವ್ಕಾಕ. ೧೯-೩೦). [ಸೂಡ್ನು + ತಣ್‌) 
ಸೂಡುಪಾಡು (ನಾ). ನಾಶಮಾಡುವ ಪ್ರತಿಜ್ಞೆ; ಕೊಲ್ಲುವ ಶಪಥ: 


೮೬೫೨ 


ಸೂತಕುಲ 


ಹವಂಗಳೊಳು ವಂದಿವ್ರಾತದೋಳ್‌ ಜಾಲಿ ಸಾರಥಿ ಪೌರಾಣಿಕ ಶಕ್ತಿ ಸಂಭವದೊಳುಂ 

ಸೂತಾಖ್ಯ'' (ನಾನಾರ. ೩೩). ೧೭. ಕರ್ಣ : ಸೀತೆಯಿಂ ಹೆಣ್ಣಿಲ್ಲ ಸೂತನಿಂದಾಳಿಲ್ಲ 

(ಸರ್ವಜ್ಞ. ೧೦೦೭). ೧೮. ಒಂದು ಬಗೆಯ ಸಸ್ಮ : ದಿವ್ಕರಸಃ-ಸೂತ'' (ಓಷಧಿ. ೭೫). 
[ಸಂ.7 


ಹೂರೆಯೇಅಲಡಿಗಡಿಗತಿಖಾನಖಾನರು ನರದು ಸರಳ ಸರಿವಳೆಯ ಸುರಿದರು 5| ಸೂತಕ (ನಾ). ೧. ಹುಟ್ಟು; ಜನನ : ಎತ್ತಿಕೊಂಡು ಮನೆಗೆ ತಂದು ರಾಧೆಯೆಂಬ 


ಸೂಡುಪಾಡಿಂದ ರಾಮನ ಮೇಲೆ (ಕುರಾಸಾಂ. ೪೫-೯೧); ಮೃಡನೊಳು ಸೂಡುಪಾಡಿಗೆ 
ಕಾದಲೆಂದಾ ಕುಟುವಿಲ್ಲ ಆತ್ನದಿಂ ಸಮದು ಪಿಡಿದ ಖೆಡಯವೆಂಬಂತೆಸೆದುದು 
ಮೂಡಗಡೆಯ ಅವರ ಪಾಳೆಯಮಂ 
ದಲದುಲವಾಯ್ದು ಸೂಡುಪಾಡಂ ಮರಲ್ಲುವೆವು (ಚಿಕವಂ. ೪೫-೩). 
[ಸೂಡ್ಕು *- ಪಾಡು) 
ಸೂಡುಬೆಂಕಿ (ನಾ). ಶ್ಮಶಾನದಲ್ಲಿ ಹೆಣವನ್ನು ಸುಟ್ಟು ಉರಿಯುವ ಬೆಂಕಿ, 
— ಉರಿ; ಚಿತೆಯ ಬೆಂಕಿ: ಸುಡುಗಾಡಿನಲ್ಲಿ ಧಗಧಗಿಸುತ್ತಿದ್ದ ಸೂಡುಬೆಂಕಿಯನ್ನು 
ಕಂಡ ಅವನಿಗೆ ತನ್ನ ಸುತ್ತಲೂ ದೆವ್ವಗಳು ನಿಂತು ತನ್ನನ್ನೇ ಅಳಿಯಾಸೆಯಿಂದ 
ನೋಡುತ್ತಿದ್ದಂತೆ ಭಾಸಷಾಯಿತು (ಕಾನೂರು. ೧೦೮). (ಸೂಹ್ಮು ಬೆಂಕಿ (< ಬೆಂಕೆ)) 
ಸೂತ (ಗು). ೧. ಹೆತ್ತ; ಪ್ರಸವಿಸಿದ. ೨. ಮುಂದಕ್ಕೆ ದೂಡಿದ; 
ಪ್ರಚೋದಿಸಿದ. ೩. ಹೊರಟುಹೋದ; ಅಗಲಿದ. (ನಾ). ೪. ರಥವನ್ನು 
ನಡೆಸುವವನು; ಸಾರಥಿ: ತಅನಿದು ಸೂತನನಾತನ ವಾಜಿಯಂ ಮಹೀಶಂ 
ತೆಗೆದೆಚ್ಚ೦ರ (ಪಂಪಭಾ. ೧೦-೯೮); ಸೂತರುರವಣೆಗಳ ಸುರೇಖೆಯ ಗಶಿಯ ವಾಜಿಯ 
ರಥವ ನೋಡಿದರು (ಕುವ್ಮಾಉ. ೧೧-೧೭); ಸೇನೆಸಹಿತವೆ ಕನಕಸತ್ತಿಗೆ ಮುಜ್‌ದು 
ಬಿದ್ದುದು ಸೂತನುರುಳಿದನು (ಕಶಿರಾಾ ೨೦-೩೭). ೫. ಕ್ಲುತ್ರಿಯನಿಗೆ ಬ್ರಾಹ್ಮಣ 
ಸ್ತ್ರೀಯಲ್ಲಿ ಹುಟ್ಟಿದ ಮಗ; P ಸಾರಥಿತನವನ್ನು ವೃತ್ತಿಯಾಗಿ ಉಳ್ಳವನು: 
ವಂದಿಗಳ್‌ ನಿಂದ್ಕಮೆನೆ ಮಾಗಧರಾಗದೆನೆ ಸೂತರನೀತಿಯೆನೆ . . . ಪಾಸಜ್‌ಯೊಳ್‌ 
ಕೂಸನಪ್ಪಳಿಸಿ (ಜಗವಿ. ೨-೫೩ ವ); ಬ್ರಾಹ್ಮಣಸ್ತೀಯಲ್ಲಿ ಕ್ಷತ್ರಿಯನ ದೆಸೆಯಿಂದ 
ಹುಟ್ಟಿದವನು ಸೂತನೆನಿಸಿಕೊಂಬುವನು (ಕೃವಾವಿ. ೩೪); ania ಕಾಲದಿಂದಲೂ 
ಸೂತರು ರಾಜವಂಶಗಳ ನಿಕಟಸಂಬಂಧವನ್ನು ಹೊಂದಿದ್ದರಲ್ಲದೆ ಅವುಗಳ ವಿಷಯ 
ವೆಲ್ಲವನ್ನೂ ಚೆನ್ನಾಗಿ ಬಲ್ಲವರಾಗಿದ್ದರು (ಭಾರದ. ೧೩೮). ೬. ವೈಶ್ಯನಿಗೆ 
ಕ್ಷತ್ರಿಯಸ್ತೀಯಲ್ಲಿ ಹುಟ್ಟಿದ ಮಗ; ೪ ವಂದಿಮಾಗಧವೃತ್ತಿಯನ್ನು 
ಅವಲಂಬಿಸಿರುವವನು. ೭. ಹೊಗಳುಭಟ್ಟ; ವಂದಿಮಾಗಧ : ಸೂತ ನಟ 
ವಂದಿಮಾಗಧ . . . ಪುಣ್ಮಪಾಠಕವಿಪ್ರೋದ್ರೂತರವಮೆಸೆಯೆ (ಪಂಪಭಾ. ೧೨-೧೦೬); 
ಅಸುರಪತಿಯುಪ್ಪವಡಿಸಿದನಿದ್ದೆಸೆಯ ಮಂಗಳರವದ ಪಾಠಕ ಸೂತ ಮಾಗಧರುಗಳ 
ಸೂಕ್ತಿಯಲಿ (ತೂರರಾ. ೬-೨೦-೧೧). ಆ. ಮರಗೆಲಸ ಮಾಡುವವನು; ಬಡಗಿ. 
೯. ರವಿ; ಸೂರ್ಯ. ೧೦. ನೈಮಿಷಾರಣ್ಮದಲ್ಲಿ ಮುನಿಸಮೂಹಕ್ಕೆ 
ಪುರಾಣೇತಿಹಾಸಗಳನ್ನು ಹೇಳಿದ ಒಬ್ಬ ಮಹರ್ಷಿ; ವ್ಯಾಸಮಹರ್ಷಿಯ 
ಶಿಷ್ಠ: ಸುಮೇಘಪರ್ವತದಲಿ ಅತ್ರಿ. . . ಸೂತ . . . ಉಪಮನ್ಮು ಮೊದಲಾದ 
ಅಷ್ಟಾಶೀತಿಸಹಸ್ರಯಷಿಗಳನಂತಾಶ್ರಯಂಗಳುಂ (« ಸಕಲ ಯಷಿಗಳ 
ಮತದಿ ಶೌನಕ ಪ್ರಕಟದಲಿ ಸೂತಂಗೆ ವಂದಿಸಿ ಭಕುತಿಯೊಳು ಕೇಳಿದನು ಕೃಷ್ಣಾರ್ಜುನರ 
ಕಾಳಗವ (ಕೃಷ್ಣಾಕಾ. ೨ ಸೂಚನೆ). ೭ , ೧೦ : ಪರಮ ಮೈತ್ರೇಯರಿಂ ಪುಂಡರೀಕಾಕ್ಷಿಯರ 


ಮೂಡುವ ಚಂದ್ರಬಿಂಬ (ರಾಮಎ. ೧೦-೧೬): 


ವಿವೇಕ. ೨೧೬); 


ತರದಿಂದೆ ಸೂತರಿಂ . . . ಸುರಪತಿಯ ಸಭೆಯಂತೆ ಮೆಜ್‌ದುದಾ ರಾಯನೊಡ್ಡೋಲಗಂ 
(ಭಾವಚಂ. ೭-8). ೧೧. ರಥದಲ್ಲಿ ಕುಳಿತು ಯುದ್ಧಮಾಡುವವನು; ರಥಿಕ. 


೧೨. ಪಾದರಸ. ೧೩. ತಿಳಿಯುವಂತೆ ಮಾಡುವುದು; ತಿಳಿಸುವುದು. 
೧೪. ಶಕ್ತಿ; ಸಾಮರ್ಥ್ಯ. ೧೫. ಮಾನುಹಿಡಿಯುವವನು; ಬೆಸ್ತ : ಗಂಗೆಗೆ 
ಕೆಯ್ಕೆಡೆಯೆಂದುತ್ತುಂಗಸ್ತನಿ ಕೊಟ್ಟು ಪೋಗೆ ಸೂತಂ ಕಂಡಾತ್ಮಾಂಗನೆಗೆ ರಾಧೆಗಿತ್ತು 
(ಪಂಪಭಾ. ೯-೬೫); ಕೈಗಳ ಕೊಡಹಿ ಭೋಯೆಂದೊದಲುತಿರ್ದನು ಶಿಶುಗಳರಸನು . . . 
ಇದನು ಕಂಡನು ಸೂತನೊಬ್ಬನು (ಕುವ್ಮಾಅ. ೩-೨೩). ೧೬. ಯುದ್ಧ ಭೇದಗಳಲ್ಲಿ 
ಒಂದು 


""ರಸದಲ್ಲಿ ಹಡೆವಲ್ಲಿ ವಂದಿಯಲಿ ಸಾರಥಿಯ ಅಜಖುಹಾವಲ್ಲಿ 
ಕ್ರಮದಿಂದ ಸೂತಮೆನಿಸಿಕ್ಕು'' (ಮಂಗರಾ. ೧೫೪-೬೫); ರಥಿಯೋಳ್‌ ಸೂತದೊಳಾ 


ಕೊಂಡಾ(ಡೆ] (ಪಂಪಭಾ. ೧-೯೬ ವ); ಎನ್ನ ಲಿಂಗವಂ ತೆಗೆ ಸೂತಕ ಮಾಸ ತಡದಲ್ಲಿ 
ಗರ್ಭವೆಂಬುದು ತಲೆದೋಲ್‌ದಲ್ಲಿಯೆ (ಏಲೇಶ್ವ. ೮೧). ೨. ಹೊಲೆ; ಮೈಲಿಗ: 
ಸುಖವೆ ಪರಬ್ರಹ್ಮಾನಂದವಾಗಿ ಶೂನ್ಮತೃಪ್ತಿಗೆ ಸೂತಕವಿಲ್ಲ (ಅವಚಂ. ೨೫೭-೧೧೬೯); 
|. ಕಣ್ಗಳ ಸೂತಕ ಹೋಯಿತ್ತು ಸದ್ಭಕ್ತರ ಕಂಡೆನಾಗಿ (ಲಸಹ. ೨೪); ಯಣವೆಂಬ ಸೂತಕವು 
ಬಾಧಿಸುತ್ತಿದೆ (ಕಎಪು. ೨೨-೧೫). ೩. ಜನನ, ಮರಣಗಳಿಂದುಂಟಾಗುವ 
| 


| ತನ್ನ ನಲ್ಲಳ ಸೋಂಕಿಲೊಳ್‌ ಕೂಸನಿಟ್ಟೊಡಾಕೆ ರಾಗಿಸಿ ಸುತನ ಸೂತಕಮಂ 
| 


ಮೈಲಿಗೆ, - ಅಶೌಚ : ಪ್ರಾಯಶ್ಚಿತ್ತ ಪ್ರಸೂತಿಕ ವೈವಾಹಿಕ ಮಾರಣಾಂತಿಕದೊಳು 

ಮಾದ ಸೂತಕ ಭಾವಸಲ್ಲೇಖನೆಯೆಂಬುದು (ಪಸಾರ. ೭೦೫); . ಮೃತಮೆನಿವ ಸೂತಕಕೆ 

ಮನೆಯಾಗತಿರುಚೆಯ ಶರಧಿಯೊಳು ಮುಳುಗುವನೃತ ನಿಜಸ್ಥಿತಿಯಾಂತುದೀ ದೇಹಂ 

ತ್ರಿಕಾಲದಲಿ (ಏಷೇಭ. ೪-೮); ಹೆತ್ತ ಸೂತಕ ಹತ್ತು ದಿನಗಳಿಗೆ ಪರಿಹಾರ. ಮೃತ್ಯು 

ಸೂತಕವು ಹನ್ನೊಂದುದಿನಕೆ (ಕಎಪು. ೨೩-೯). ೪. ಮುಟ್ಟು; ರಜಸ್ಸು : "“ಮುಟ್ಟವೆ 

ಮಾಣಿಕವೆನುತುಂ ಮುಟ್ಟಲುಮೆನೆ ಸೂತಕಾಭಿಧಾನಂ'' (ಕವಿಕಂ. ೨೩೦); ಇನ್ನೇತಕಾದವು 

ನಿನ್ನ ತಾಯಿಗೆ ಸೂತಕಂಗಳು (ಸುಜ್ಮಾಚಂ. ೩-೯); ಸಪ್ಪೆದುಪ್ಪ, ಅನ್ನ, ಹಸುವಿನ ಹಾಲು ಈ 

ಪ್ರಕಾರ ಪಥ್ಮದಿಂದ ೩ ಸಾರಿ ಸೂತಕವಾಗಿ ಸ್ನಾನವಾದ ಕೂಡಲೆ ತೆಗೆದುಕೊಳ್ಳಿ ಸ್ತ್ರೀಯರಿಗೆ 

ಸೂತಕದಲ್ಲಿ ರಕ್ತ ನಿಲ್ಲುವುದು (ಸಕವೈ. ೧೯೮). ೫. ಪಾದರಸ: ರಸಪಾರದ ಸೂತಕ 

ಚಪಲ(ಸಂ]ಜ್ಞಿತಂ ಗಿರಿಶವೀರ್ಯಮದು ಪಾದರಸಂ'' (ವಸ್ತುಕೋ. ೯೪-೧೩). 

೬. ದೋಷ; ರುಚೆ : ಕೊಡಸಿಗೆ, ಅತಿಬಚೆ... ಎಂಬಿವುಗಳ ಕಷಾಯವಂ 'ಕಾಸಿ 

ಕುಡಿಯಲು ನೆತ್ತರು, ಹಲವುಕಾಲದ ಅತಿಸಾರ, ಎಲ್ಲಾ ಬಸಿಮ ಸೂತಕಂಗಳಿಗೂ 

ಒಳ್ಳೆಯದು (ಎವೈಎ. ೧೯). (ಸಂ. 

25| ಸೂತಕನಿವಾರಣೆ (ನಾ). ಮೈಲಿಗೆಯ ಪರಿಹಾರ : ಸೂತಕನಿವಾರಣೆಯಾಗುವವರೆಗೆ 
ಪರಊರಲ್ಲಿರಲಿಕ್ಕೆ ಮನಸ್ಸಿಲ್ಲದೆ ಅವನು ಬೈಸಾರಿ ಸಮಯ ಗುರುದರ್ಶನಕ್ಕೆ 
ಹೊರಟನು (ವಾಗ್ದೇವಿ. ೬೪). [ಸ0. ಸೂತಕನಿವಾರಣ] 

ಸೂತಕರ್ಮಾಭ್ಯಾಸಿ (ನಾ). ಸಾರಧಿತನದ ಅಭ್ಕಾಸವುಳ್ಳವನು ; ಅತಿಶಯವಾದ 
ಸಾಮರ್ಥ್ಯದಿಂದ ಕೂಡಿದ ಸಾರಥಿ : ಈ ಸಮಸ್ತ ನೃಪಾಲವರ್ಗದೊಳಾಸೆಯಾರಲಿ 
ಅಸಾತ ಹಃ ಜೋಡಿಸುವೆನೆಂದನು ಕೌರವರ ರಾಯ (ಕುವ್ಕಾಕ. ೫-೯). ' 

. (ಸಂ. ಸೂತಕರ್ಮಾಭ್ಯಾಸಿನ್‌) 

ಸಾರಿ (ನಾ). [ಸಂಗೀತ] ""ಉಸ್‌ ಎಂದು ನಿಟ್ಟುಸಿರಿನಿಂದ ಹಾಡುವವನು'': 

(ಸಂಗಂ. ೧೦೩); ೫ ಸಂಗೀತದಲ್ಲಿ ಹೀಗೆ ಹಾಡುವುದು ಒಂದು ದೋಷ . 
(ಸಂ. ಸೂತಕಾರಿನ್‌] 

35| ಸೂತಕ್ಕಿ (ನಾ). ೧. ಹೆತ್ತವಳು; ಬಾಣಂತಿ. ೨. ಮುಟ್ಟಾದವಳು ; ರಜಸ್ತಲೆ: 
ನರ್ತಕಿಯ ನಾಪಿತೆಯ . .. ಸೂತಕಿಯ ಸೈರಂಧ್ರಿಯ ಕರ್ತವೃದಿಂದಿನಿಬರೊಡನಾಡಿದೊಡೆ 
ಬಾಲೆಯರ್ತವೆ ದುರಾಚಾರಮಂ ಕಲಿವರು (ಜೈಮಿಭಾ. ೫-೫೮). ೩. ಹೆರಿಗೆಯನ್ನು 
ಮಾಡಿಸುವವಳು; ಸೂಲಗಿತ್ತಿ: ಕಂದರ್ಪನಂಗನೆಗೆ ಯಳಿಬ್ಮಾನೆ ಸೂಚಿಸಲು 

. ಸಂದುಯಾಳಿಯರರಿದು ನೆರೆದು ಸೂತಕಿಯ ಕರೆತಂದು (ನವಮೋ. ೧೫-೧೩). 
(ಆ ಸಂ. ಸೂತಕಾ, ಸೂತಿಕಾ ] 

ಸೂತಕ್ಕಿ (ನಾ). ಮೈಲಿಗೆಯಿಂದ ಕೂಡಿದವನು; ಕಳಂಕಿತನಾದವನು: 
ಗುಹೇಶ್ವರನೊಬ್ಬನೆ ಅಚಳ ಉಳಿದವರೆಲ್ಲರೂ ಸೂತಕಿಗಳು (ಅವಚಂ. ೩೪-೧೪೬); 
ಭವಕ್ಕೆ ಹುಟ್ಟುವನಲ್ಲ ಸಂದೇಹಿ ಸೂತಕಿಯಲ್ಲ ಆಕಾರ ನಿರಾಕಾರನಲ್ಲ ನೋಡಯ್ಮಾ 
(ಬಸವ. ೮೭೪); ಸರ್ವಾಂಗಲಿಂಗಸಂಬಂಧವಹ ಭೇದವನಣಿಯಡೆ ಬಹಿರಂಗದಲ್ಲಿ 
ದುಸ್ಸೀಲ ಹಿಡಿದವರೆಲ್ಲಾ ಸೂತಕಿಗಳಾದರು (ಪದಗೋ. ೫೭-೨೦೬). (ಸಂ. ಸೂತಕಿನ್‌] 

ಸೂತಕುಲ (ನಾ). ೧. ಸಾರಥಿತನವನ್ನು ಮಾಡುವವರ ಕುಲ, - ವಂಶ. 


15 


20 


30 


4s 


ಸೂತಕೃತೆ 


೨. ಅಂಬಿಗರ ಜಾತಿ; ಬೆಸ್ತರ ಜಾತಿ: ಸೂತಕುಲಸಂಭವನೆ ಭುವನಖ್ಮಾತ ಕರ್ಣನು 
ಸಾಕಿದಾತನು -ಸೂತನಾದಡೆ ಮಾವ ಕೇಳನ್ವಯಕೆ ಹಳಿವುಂಟೆ 
[ಸಂ.] 

ಸೂತಕೃತೆ (ನಾ). ಹೆರಿಗೆಯನ್ನು ಮಾಡಿಸುವವಳು ; ಸೂಲಗಿತ್ತಿ: ""ಸೂತಕೃತೆ 
[ಪಾಠಾಂ. ಸೂತಿಕೃತಿ]ಯೆನೆ ಸೂಲಗಿತ್ತಿಯಕ್ಕುಂ'' (ಸಂ. ಸೂತಕೃತಾ] 

ಸೂತಗ (ನಾ). ಸಂತಾನ: ಸಹಳಿಯ ಬೊಂಮದೇವಹೆಗ್ಗಡೆ ೩೫ ಮನಾಯಕ 
ಅರಸ 1೫೬೬ ಣಗೆ ತೃತೀಯ ಸೂತಗದ ಬಲಾಡಿ ಗಉಂಡೆ . . . ಮಲ್ಲಿನಾಥಭಟ್ಟರ 
ಮಕ್ಕಳು (ಎಕ. ಅಟ ತೀರ್ಥಹ. ೧೦೭-೮: 1419). [ಆ ಸೂತಕ] 

ಸೂತಜ (ನಾ). ೧. ಸೂತಕುಲದಲ್ಲಿ ಜನಿಸಿದವನು: ಗಂಗೆಗೆ ಕೆಯ್ಕೆಡೆ 


(ಕುವ್ಮಾಕ. ೮-೩). 


(ಮಂಗರಾ. ೯೧-೮). 


ಯೆಂದುತ್ತುಂಗಸ್ತನಿ ಕೊಟ್ಟು ಪೋಗೆ ಸೂತಂ ಕಂಡಾತ್ಮಾಂಗನೆಗೆ ರಾಧೆಗಿತ್ತು ಮನಂ |19 


ಗೊಳೆ ರಾಧೇಯನೆನಿಸಿ ಸೂತಜನಾದ್ಕೆ (ಪಂಪಭಾ. ೯-೬೫); ಗಗನಸ್ತಳಕೆ ರಥವನು 
ಬಿಸುಡೆ ಯೋಜನದಳವಿಯಲಿ ಲಂಘಿಸಿತು ಹಯತತಿ ಸೂತಜರು ಸಹಿತ (ಕುವ್ಮಾದ್ರೋ. 
೧೩-೧೬). ೨. ಕರ್ಣ: ಸೂತಜನ ರಥದ ಗಾಲಿಗೆ ಸಿಲ್ಕನಿಕ್ಕಿದ ಮಹೀತಳದೊಳೆಡರಿಲ್ಲಿವಂಗೆ 
ನಾಂ ಮುಳಿದೊಡೆ (ಚೈಮಿಭಾ. ೨೭-೪೨). (೫೦.1 

ಸೂತಜಾತಿ (ನಾ). ವ ಸೂತಕುಲ ೨ : ಸೂತಜಾತಿಯೊಳೀ ಧನುರ್ವೆದಾತಿ 
ಶಯವೆಂತಾಯ್ತು (ಕುವ್ಮಾಕ. ೨೨-೨೨). ([ಸಂ.) 


ಸೂತತನ (ನಾ). ಸಾರಡಿಯಾಗಿರುವಿಕೆ; ಸಾರಢಿ ತನ: ಮುರಾಂತಕ 
ಸೂತತನಕಲಸಿದರೆ ಕಾದಲಿ ಕೌರವನ ಕೂಡೆ (ಕುವ್ಕಾದ್ರೋ. ೩-೬೨). (ಸೂತ 4 - ತನ] 
ಸೂತತ್ವ (ನಾ). ವ ಸೂತತನ : ಬೊಮ್ಮಂಗಾಯಿತೇ ಸೂತತ್ವವಾದಡೆ ರಾಯ 


ಹೇಳೆ ತ್ರಿಪುರದಹನದ ಕಥೆಯ (ಕುವ್ಮಾಕ. ೫-೩೭). ([ಸಂ.] 

ಸೂತನಂದನ (ನಾ). ೧. ಸೂತಕುಲದಲ್ಲಿ ಜನಿಸಿದವನು. ೨. ಕರ್ಣ : ಪೂತು 
'ಮರುುರೇ ಸೈರಿಸಾದಡೆ ಸೂತನಂದನ ಎನುತ ಬಾಣವ್ರಾಶದಲಿ ಹೊದಿಸಿದನು ಕರ್ಣನ 
ರಥವನಾ ಪಾರ್ಥ (ಕುವ್ಕಾಕ. ೨೨-೨೨). [ಸ೦.) 

ಸೂತಸುತ (ನಾ). ೧. ಸೂತನ ಮಗ. ೨. ಕರ್ಣ : ಬೀರವಟ್ಟಮನಾನಿರೆ ನೀನೀ 
ಸೂತಸುತಂಗೆಡೆಗೊಂಡು ಕೈವಾರದಿಂದೊಸೆದಿತ್ತೊಡಮೇನಾಯ್ತು ₹ಪಂಪಭಾ. ೧೨-೪೩); 
ಪೂತುರೇ ಕಲಿ ಪಾರ್ಥ . . . ದ್ರೋಣನ ಸೂತಸುತ ಕೃಪ ಗುರುತನೂಜರ ಗೆಲಿದೆ 
ಬಳಿಕೇನು (ಕುವ್ಮಾಎ. ೮-೫೨). [0.) 

ಸೂತಿ (ನಾ). ೧. ಹುಟ್ಟು ; ಜನನ : "'ಜನನಂ ಜಸ್ಮಂ ಪ್ರಸವಂ ಜನಿಜಸರುತ್ಪತ್ತಿ 
ಸೂತಿಯೇಕಾರ್ಥಮಿಎಂತಿನಿತುಂ'' (ವಸ್ತುಕೋ. ೧೮-೩); ಸೂತಿಯಿಂ ಕಪ್ಪಾದ ಹಲ್ಲುಗಳು 
ಮೆಚವುತಿರ್ಪಾತನೇ ಮುನ್ನ ಸುರೆಯಂ ಕುಡಿದನೆಂದಟ್‌ವುದು (ವೀಶೈವಿ. ೪-೨೨-೪). 
೨. ಹೆರಿಗೆ ; ಪ್ರಸವ. ೩. ಮಗು; ಕೂಸು : ""ಸೂತಿ ತಾನೆನಿಕುಮಪತ್ಕಶಬ್ದ್ಹಮದು 
ಕೇವಲಮಾತ್ಮ ಜವರ್ಗವಾಚಕಂ'' (ವಸ್ತುಕೋ. ೫೪-೧೭). 1೫೦.) i 

ಸೂತಿಕಸೂಲೆ (ನಾ). ಹೆರಿಗೆಯ ಕಾಲದಲ್ಲಿ ಉಂಟಾಗುವ ನೋವು; 
ಪ್ರಸವವೇದನೆ : ಅತುಳ ಸೂತಿಕಸೂಲೆ ವೆಗ್ಗಳಿಸಿ 

[ಸೂತಿಕ್ಕ 4 ಸೂಲೆ] 

ಸೂತಿಕಾಗೃಹ (ನಾ). ಬಾಣಂತಿಯ ಕೋಣೆ; ಹೆರಿಗೆಮನೆ : ಎಸೆವ ಸೂತಿಕಾ 
ಗೃಹಮಂ ತಾರಾಪೀಡನರೇಂದ್ರಂ ಪುಗುವುದು೦ (ಕಾದಂಪೂ. ೪೧೩); ಕಂಸಂ ತದೀಯ 
ಬಾಲಹಿಂಸಾಪರನಾಗಿ ಸೂತಿಕಾಗೃಹ[ಪಾಶಾಂ. ಸದನ]ಮಂ ಪೊಕ್ಕು (ಜಗಎ. ೨-೫೩ ವ). 

[ಸಂ.) 

ಸೂತಿಕಾಗೇಹ (ನಾ). = ಸೂತಿಕಾಗೃಹ: ರಂಜಿಸುವ ಸೂತಿಕಾಗೇಹದೊಳು 
ಭೂಪನ ಕುಮಾರನೆಸೆದಂ (ಭಾವಚಂ. ೩-೫೮). ([ಸಂ.) 

ಸೂತಿಕಾಮಂದಿರ (ನಾ). ಎ ಸೂತಿಕಾಗೃಹ: ವಿನಯನಿಭೃತೆ ಪೊಕ್ಕಿಂದ್ರಾಣಿ 
ಸೂತಿಕಾಮಂದಿರಮಂ '(ಪುಪ್ಪಪು, ೧೦-೧೫). ಸಂ.) 

ಸೂತಿಕಾಮರುತ: (ನಾ). ಹೆರಿಗೆಯ ಸಮಯದಲ್ಲಿ ಉಂಟಾಗುವ ಒತ್ತಡ; 


(ನವವೋ. ೧೫-೧೪). 


: ಪ್ರಸೂತಿಕಾಲದ ವಾಯು : ಸೂತಿಕಾಮರುತ ಬೀಸಿದಾತುರಕೆ ಬೆಸಸುವ ಯಾತನೆಗೆ |45 


ಕಾಣೆ ಲೆಖ್ಬ (ಎದಾಕೃ. ೫೪-೪). [ಸಂ.] 


೮೬೫೩ 


ಹ ತ ಲ್ಲಾ 


ಸೂತ್ರ 


| ಸೂತಿಕಾರೋಗ (ನಾ). ಹೆರಿಗೆಯ ನಂತರ ಉಂಟಾಗುವ ರೋಗ ; ಬಾಣಂತಿ 


ಖಾಯಿಲೆ : ಕುಂಡಲಾದಿ(ಘೃತ)ಲೇಹ್ಮ . . - ಸೇವಿಸಲು ಐದು ಬಗೆಯ ಕಾಸಗಳು 
- ಕೃತ್ರಿಮವಿಷಗಳು, ಸೂತಿಕಾರೋಗಗಳು . . . ಇವೆಲ್ಲಾ ಮಾಣುವುವು 

(ಸಕವೈ. ೪೪೨ ಪರಿ). ([ಸಂ.) | 

ಸೂತಿಕಾವಾಯು (ನಾ). ೧. ವ ಸೂತಿಕಾಮರುತ : ಒರಳಿನೊಳಗಡಸಿ ಹಿಂಡುವ 
ಕಬ್ಬಿನಂತೆಳ್ಳ ಭರದಿ ಗಾಣದೊಳಿಟ್ಟು ತಿರುಪುವವೊಲಿಡಿದಡಿಸಿ ಹುರಿಗಳಂ ಬಿಗಿದು 
ಡಾಣೆಯಲೆಜಗುವಂತೊಗೆವ ಸೂತಿಕಾವಾಯುವಿಂದ ಇರದೆ ತಲೆಕೆಳಗಾಗಿ ಬಿದ್ದು 
(ಲಶಿಚಿಂ. ೩೯-೪೧). ೨. ಹೆರಿಗೆಯ ನಂತರ ಉಂಟಾಗುವ ನೋವು ; ಬಾಣಂತಿ 
ಖಾಯಿಲೆ : ಎಷಖದ್ದಿಬೇರು, ಈಶ್ವರೀಬೇರು . . . ಇವನ್ನೆಲ್ಲಾ ಸಮಭಾಗ ಹಾಕಿ 
ಚೂರ್ಣ ಮಾಡಿ ಬಿಸಿನೀರಿನಲ್ಲಿ ಕೊಟ್ಟರೆ ಸನ್ನಿಪಾತಗಳು . . . ಸೂತಿಕಾವಾಯುಗಳು 

. ಇವೆಲ್ಲಾ ಗುಣವಾಗುವುವು (ಸಕವೈ. ೪೨೧ ಪರಿ). ([ಸಂ.1 

ಸೂತಿಕಾಸದನ (ನಾ). ಎ ಸೂತಿಕಾಗೃಹ : ದಶರಥಂ ಸುತಮುಖದರ್ಶನೋತ್ಸುಕಂ 
- - - ಸುಮಿತ್ರಾದೇವಿಯ ಸೂತಿಕಾಸದನಮಂ ಪೊಕ್ಕು (ಪಂರಾಮಾ. ೩-೧೩೪ ವ); 
ಕಂಸಂ . . . ಸೂತಿಕಾಸದನಮಂ ಪೊಕ್ಕು (ಜಗವಿ. ೩-೧೩ ವ). (ಸಂ) 

ಸೂತಿಕೆ (ನಾ). ಹಡೆದವಳು; ಬಾಣಂತಿ: ಉದಯಮಜಾಳಿ ತಾಳಿ ಘಟ 
ಕರ್ಕಟಕಾಲಯವಮಾಗೆ ಮೂಡಲಿರ್ದುದು . . . ದಂಪತಿ ಮಾನಚೌಪಭೃತ್ಸು 
ದತಿಗಳಾಗೆಯುಂ ಬಡಗಲಿರ್ದುದು ಸೂತಿಕೆಯಿರ್ದ ಗೇಹದೊಳ್‌ (ಚಾತತಿ. ೪-೧೭). 

[ಸಂ. ಸೂತಿಕಾ) 

ಸೂತಿಮಸಗು (ಕ್ರಿ). ಹೆರಿಗೆಯ ನೋವು ಹೆಚ್ಚಾಗು: ಮಜುಗಿದೆನೋವೊ 

ಸೂತಿಮಸಗಿತ್ತೆನಲಂತವಳೊರ್ವಳಿರ್ದು ಕೂರ್ತಿರದೆ ಕುಕಿಲ್ಲು 
[ಸೂತಿ 4 ಮಸಗು] 

ಸೂತಿಮಾಸ (ನಾ). ಗರ್ಬಿಣಿಗೆ ತಿಂಗಳು ತುಂಬುವುದು; ಪ್ರಸವವು 
ಸನ್ನಿಹಿತವಾದ ತಿಂಗಳು: ""ಸೂತಿಮಾಸಃ, ವೈಜನನಃ - ಈ ೨ ಪೊಟ್ಟು 
(ಹೊತ್ತು) ತೀವುವುದು'', (ಹಲಾಯು. ೮೨-೩೪೫); ""ಸೂತಿಮಾಸಂ ಹೊತ್ತಿನೊಳಗಕ್ಕು'' 
(ಮಂಗರಾ. ೯೧-೮). [ಸಂ.1 

ಸೂತೀಜನ (ನಾ). ಹೆರಿಗೆಯನ್ನು ಮಾಡಿಸಬಲ್ಲು 
ಯರು: ವನಿತೆಯ ತನುರಕ್ಷೆಗೆ ತಕ್ಕನುಚರಜನ . . . ಸೂಶೀಜನೆ ಸಖಿಜನಮೆನಿತ 
ನಿತುಮನವನಿಪತಿ ನಿಯೋಜಿಸಿ ತಳರ್ದಂ (ಪುಷ್ಪಪ. ೪-೧೪). (ಸಂ. 

ಸೂತ್ಮೃತ (ನಾ). ೧. [ನಾಟ್ಕ] ಉಸಿರಾಡುವುದರಲ್ಲಿ ಒಂದು ಬಗೆ; ""ವೇದನೆ 
ಯನ್ನು ತೋರಿಸುವಂತೆ ಉಸುರು ಬಿಡುವುದು'” (ಅಾಸ್ಮರಂ. ೨೭೮ ಗದ್ಮಾನುವಾದ): 
ಸಮಮುಂ ಭ್ರಾಂತವಿಲೀನಂ ಕ್ರಮದಾಂದೋಳಿತಮುಮೆಸೆವ ಕಂಪಿತಮುಂ ಸಂಭ್ರ[ಮ]ದ 
ಸ್ತಂಭಿತಮುಚ್ಚ್ವಾಸಮುಮುಣ್‌ ನಿಃಶ್ವಾಸ ಸೂತ್ಕೃತಂ ಸೀತ್ಶೃತಮುಂ (ಲಾಸ್ಕರಂ. ೩-೭೭). 
೨. (ಕಾಮಶಾ। ರತಿಕ್ರೀಡೆಯಲ್ಲಿ ಉಂಟಾಗುವ ಒಂದು ಬಗೆಯ ದ್ವನಿ: 
ಬಿದಿರಗಣ್ಣೊಡೆದ ದನಿಯದು ಸೂತ್ಮೃತ೦ (ಜನಮ ೧೦-೨೩). [ಸಂ.] 

ಸೂತ್ತುಂಗ (ಗು). ೧. ಉಬ್ಬಿದ; ಉಬ್ಬಿರುವ. (ನಾ). ೨. ಉಬ್ಬಿರುವುದು: 
ಶರದೊಡನೆ ಗಭೀರಂ ಬಂಧುರಂ ನಾಭಿನೇತ್ರಾಂಬುರುಹದೊಡನೆ ದೀರ್ಥಂ ಬಾಹು 
ಸೂತ್ತುಂಗಮಾಗಿಪ್ಪುರದೊಡನೆ ವಿಶಾಳಂಬೆತ್ತುಮಾರಕ್ತಭಾಸ್ಪತ್ಕರಜದೊಡನೆ ಸುಸ್ನಿಗ್ನಂ 
ಕನತ್ಯಾಂತಿದಂತಂ (ವರ್ಧಮಾ. ೬-೬೫). [ಸಂ.] 

ಸೂತ್ರ (ನಾ). ೧. ದಾರ; ನೂಲು : "ತಂತು ಗುಣಂ ಸೂತ್ರಂ'' 
ಮಣಿಗಳ ಸೂತ್ರದಂತೆ ತ್ರಿನಯನ ನೀನಿಪ್ಪೆಯಯ್ಮ (ದೇದಾವ. ೨-೩); ಮಾಲೆಯ 
ಮಣಿಗಳಲ್ಲಿ ಸೂತ್ರವು ಸೇರಿಕೊಂಡಿರುವಂತೆ . . . ಆ ಸ್ಮಿರತತ್ತ್ವವು ಚ್ಞಾನಧಾರೆಗಳಲ್ಲಿ 
ಓತಪ್ರೋತವಾಗಿ ಹಾಸುಹೊಕ್ಕಿನಂತೆ ಹೊಂದಿಕೊಂಡಿರುತ್ತದೆ (ಜೀವಾತ್ಮ.೪೩). 
೨. ಜನಿವಾರ; ಯಜ್ಞೊಪವೀತ. ೩. ಬೊಂಬೆಯನ್ನು ಹಿಡಿದೆಳೆದು 
ಆಡಿಸಲು ಉಪಯೋಗಿಸುವ ದಾರ. ೪. ಸಾರವತ್ತಾದ ನಾನಾರ್ಥಕವಾದ 
ಅರ್ಥಗಳನ್ನು ಹೊಂದಿರುವ ಸಂಕ್ಲಿಪ್ತಹೇಳಿಕೆ : ಅಲ್ಪಾಕ್ಷರಮುಂ ಅಸಂದೇಹಮುಂ 
ಸಾರಮುಳ್ಳುದುಂ ಪಲವುಂ ಪದಾರ್ಥಂಗಳೆನೊಳಕೊಂಡುಂ . . . ಅರ್ಥೋತ್ಪತ್ತಿ 


(ಪದ್ಮಸಾ. 1, ಆ೨೪). 


ಸ್ತ್ರೀಯರು; ಸೂಲಗಿತ್ತಿ 


ವಸ್ತುಕೋ. ೬೬-೮೭); 


ಸೂತ್ರಕೃತ 


ನಿಮಿತ್ತಮುಂ ಅಪ್ಪುದು ಸೂತ್ರಮೆಂಬುದು. (ತತ್ತೈಪ್ರ ೩); ವೃತ್ತಿವ್ಮಾಸಂ ತದ್ವಾ 
ಕುಲಮೆಂದಾ ಸೂತ್ರಕ್ಕರ್ಥವೃತ್ತಿ ವರ್ತಿಸೆ ಪೇಟ್ದಿ೦ (ಶಮದ. ನ. ೬); ಸೂತ್ರಗಳನ್ನು 
ಕಂದಪದ್ಮರೂಪವಾಗಿಯೂ ವೃತ್ತಿಗಳನ್ನು ಗದ್ಮರೂಪವಾಗಿಯೂ ಬರೆದಿದೆ (ಏಣ. ೨). | 
೫. ವಿಧಿ; ನಿಯಮ; ಕಟ್ಟಳೆ. ೬. ಸೂತ್ರರೂಪದಲ್ಲಿರುವ ಸಂಕ್ಷಿಪ್ತವಾದ | 
ಹೇಳಿಕೆಯ ಅರ್ಥ, -.- ಸಾರಾಂಶ : ನಿರುಪಮತರ ಸೂತ್ರಾರ್ಥತತ್ವಪ್ರವೀಣಂ 
(ಬರುವಾ. ೨-೯೧). ೭. (ಆಲಂ) ಹಿಡಿತ; ಹತೋಟಿ : ನಿನ್ನ ಸೂತ್ರದೊಳಾಡುವುವು | 
ಚೈತನ್ಮ ಸಚರಾಚರಗಳೆಬ್ಲವು (ಹರಿಸಾ , ೬೯); ವಾದ್ಮಕಾರರ ಸೂತ್ರ ಗಾಯಕನ ಕೈಯಲ್ಲಿ, ! 
ಗಾಯಕ ವಾದಕರೆಲ್ಲರ ಸೂತ್ರ, ತಂಬೂರಿಯ ಕೈಯಲ್ಲಿ (ಭಾರದ. ೫೬೫). ೮. [ಗಣಿತ] 
ಎರಡು ಎಂಬ ಸಂಖ್ಯೆಯ ಸಂಕೇತ : ಯಮನೆಯನ ಕರ್ಣ . . . ನೇತ್ರಂ 
ಸೂತ್ರಂ ಕ್ರಮ ಚರಣಂ ಪದ ಯುಗಳಂ ಸಮ ಉಭಯಂ ಬಾಹು ಕಿವಿಗಳೆರಡಜ ನಾಮಂ |10 
೯. [ಶೈವ] ವೈದಿಕಧರ್ಮದ ಕಟ್ಟಳೆಗಳನ್ನು ವಿಧಿಸುವ | 
ಸೂತ್ರಶೈಲಿಯ ರಚನೆ (2): ಶೈವಾಗಮಾನುಷ್ಠಾನ ಮಾಡಲು . . . ದೀಕ್ಷಾಕ್ರಮವು | 
ಶಾಖಾ, ಸೂತ್ರ, ಗೋತ್ರಪರಂಪರೆಯಲ್ಲಿ . . . ವಿವಿಧರೂಪಗಳಿಂದ ಜ್‌ | 
(ಭಾರದ.೭೬). 
ಸೂತ್ರದ ಗೊಂಬೆ, ಸೂತ್ರದ ಬೊಂಬೆ ಎ ೧. ದಾರವನ್ನು ಕಟ್ಟಿ ಮರೆಯಲ್ಲಿ |16| 
ಹಿಡಿದೆಳೆಯುತ್ತ ಆಡಿಸುವ ಗೊಂಬೆ, - ಬೊಂಬೆ : ಸೂತ್ರದ ಗೊಂಬೆಯ | 
ಆಟಿ ನೋಡಲು ಹೋಗಿದ್ದೆವು (ರೂಢ); ಸೂತ್ರದ ಬೊಂಬೆಯಂದದಿ ಕೆಡೆದರದಟರು 
(ಸಾಳ್ಕಭಾ. ೨೩-೨೪); ವೆಂಗಡಾಚಾರ್ಯನೆಂಬವನು ಸೂತ್ರದ ಬೊಂಬೆಯಂತಾಡಿಸಿ 
ದೊಡಂತೆ ಭುವಿಯೊಳಾಡಿದೆ (ತರುಶ. ೧-೨೪೩). ೨. ಬೇರೆಯವರು ಹೇಳಿದಂತೆ 
ನಡೆಯುವವನು; ಅಸ್ವತಂತ್ರ: ಅವರ ನಡುವೆ ತಾನೊಂದು ಸೂತ್ರದ ಬೊಂಬೆ |20 
(ಮೂಪ್ರೇಮ. ೧೭೨). [ಸಂ.) 
ಸೂತ್ರಕೃತ (ನಾ). [ಜೈನ] ಜೈನರ ದ್ವಾದಶಾಂಗವೇದಗಳಲ್ಲಿ ಒಂದು: | 
ಆಚಾರ, ಸೂತ್ರಕೃತ. ಸ್ಥಾನ, ಸಮವಾಯ, ವ್ಯಾಖ್ಶಾಪ್ರಜ್ಞಪ್ತಿ, ಜ್ಞಾತೃಧರ್ಮಕಥಾ, 
ಉಪಾಸಕಾಧ್ಯಯನ, ಅಂತಕೃದ್ದಶ, ಔಪಪಾದಿಕದಶ, ಪ್ರಶ್ನವ್ಮಾಕರಣ, ವಿಪಾಕಸೂತ್ರ, 
ದೃಷ್ಟಿವಾದ ಎಂಬುವು ಹನ್ನೆರಡು ಅಂಗಗಳು (ಭಾತತ್ತ. ೨೨೮); ಅಂಗಶ್ರುತಜ್ಞಾನವು 
ಆಚಾರ, ಸೂತ್ರಕೃತ, ಸ್ಥಾನ . . . 
ಬಗೆಯಾಗಿದೆ (ಜೈನಧ. ೧೦೪). [ಸಂ.) 
ಸೂತ್ರಕೃತಾಂಗ (ನಾ). ಎ ಸೂತ್ರಕೃತ; ೫ ""ಶ್ರುತಾಂಗಗಳಲ್ಲಿ ಒಂದು - 
ಇದರಲ್ಲಿ ಜ್ಞಾನವಿನಯ ಪ್ರಜ್ಞಾಪನಾ, ಕಲ್ಪ್ಯಾಕಲ್ಪೃಛೇದೋಪಸ್ಥಾಪನಾ 
ಮತ್ತು ವ್ಯವಹಾರಧರ್ಮಕ್ರಿಯೆಗಳ ನಿರೂಪಣೆ ಇದೆ. ಇದಲ್ಲದೆ ಜೈನಶಾಸ್ತ್ರ |30 
ಮತ್ತು ಅನ್ಕಶಾಸ್ತ್ರಗಳ ನಿರೂಪಣೆಯೂ ಸಮಾವೇಶವಾಗಿದೆ. ಇದು | | 
ಮೂವತ್ತಾರುಸಾವಿರ ಪದಗಳುಳ್ಳುದು'' (ಚೈನಕೋ. ೨೭೯): ಈ ವೇದಗಳಿಗೆ 
ಆಚಾರಾಂಗ, ಸೂತ್ರಕೃತಾಂಗ, ಸ್ಥಾನಾಂಗ, ಸಮವಾಯಾಂಗ, ವ್ಕಾಖ್ಶ್ಕಾ ಪ್ರಜ್ನಪ್ಪಂಗ, 
ಚ್ಞಾತೃಕಥಾಂಗ, ಉಪಾಸಕಾಧ್ಯಯನಾಂಗ, ಅಂತಕೃದ್ಧಶಾಂಗ, ಔಪಪಾದಕದಶಾಂಗ, 
ಪ್ರಶ್ನವ್ಠಾಕರಣಾಂಗ, ವಿಪಾಕಸೂತ್ರಾಂಗ, ದೃಷ್ಟಿವಾದಾಂಗಗಳೆಂಬ ಹನ್ನೆರಡು ಅಂಗಗಳಿವೆ 
(ಭಾರದ.೧೭೯); (೧) ಆಚಾರಾಂಗ (ಚಾರಿತ ಯಾವ ರೀತಿ ಇರಬೇಕೆಂದು ಹೇಳುವ 
ಶಾಸ್ತ್ರದ ವಿಭಾಗ), (೨) ಸೂತ್ರಕೃತಾಂಗ (ಶಾಸ್ತ್ರದ ಸೂತ್ರ ರಚಿಸುವಿಕೆ)... ಇವಲ್ಲದೆ 
ಉಪಾಧ್ಯಾಯರಿಗೆ ಹದಿನಾಲ್ಕು "ಪೂರ್ವ'ಗಳ ಚ್ಞಾನವಿರುತ್ತದೆ (ಚೈನಪ. ೪೮). ಸಂ.) 
ಸೂತ್ರಕ್ಷೇತ್ರ (ನಾ). (ಕಟ್ಟಡಕ್ಕೆಂದು) ದಾರದಿಂದ ಅಳೆದು ಗೊತ್ತುಪಡಿಸಿದ 
ಸ್ತಳ (7): ದ್ವಾರಶಾಖೆಯ ಕಾಳಾಗರುಧೂಪಧೂಮವಿಸರದ್ಭೃಂಗೀನಿಸೃಷ್ಟಾರ್ಥ 
ದೂತಿಯರಂ ಸೃಷ್ಟಿಸುತಿರ್ಪುದಾ ಪುರದ ಸೂತ್ರಕ್ಷೇತ್ರದೊಳ್‌ ಕೇರಿಕೇರಿಯ ಸೌಧೋತ್ತರ 
ಭೂಮಿಕಾಪ್ರಕರಬಿಬೃತ್ತುತ್ತಿಕಾವಿಭ್ರಮ೦ (ಅನಂಪು. ೩-೧೭). [ಸಂ.) 
ಸೂತ್ರಗಿಂಡಿ (ನಾ). ದಾರದಿಂದ ಸುತ್ತಿದ ಕಳಶ: ಚತುರ್ಮುಖತನು 
ಹೇಮದಂಡಕುಂಡಲಸೃಷ್ಟಿ ಚತುರ್ಭುಜ ಸೂತ್ರಗಿಂಡಿಗಳು (ದೇವಾಂಪು. ೨-೬೩). 
(ಸೂತ್ರ? 4 ಗಿಂಡಿ? 
ಸೂತ್ರಗುತ್ತಗೆ (ನಾ). ನಿಗದಿಯಾಗಿ ಪಡೆದ ಭೂಮಿ: ನರಸಂಣನಯಕರು 


(ವೈವಹಾ. ೯-೨). 


25 


ವಿಪಾಕಸೂತ್ರ, ದೃಷ್ಟಿವಾದ ಎಂದು ಹನ್ನೆರಡು | 


3s 


40 


45 


೮೬೫೪ 


ಸೂತ್ರಧಾರಿತನ 


ಯೆಅಮನಯಕರು ಗಣಚಾರಿ ಲಿಂಗಯಿಗೆ ಸೂತ್ರಗುತ್ತಗೆ ಗ ೩೦ ಯಿ ಹುಣಿಸಹಳ್ಳಿ 
ಚತ್ರುಸೀಮೆ ಒಳಗಾಗಿ (ಎಕ. (ಣು. ಹೆಗ್ಗಡ. ೬೭-೬: 1497). "ಕಟ್ಟುಗುತ್ತಗೆ', 
"ಸ್ರೋತ್ರಗುತ್ತಿಗೆ' ಪರಾ. [ಸೂತ್ರ * ಗುತ್ತಗೆ] 

ಸೂತ್ರಗುತ್ತಿ (ನಾ). ಸೂತ್ರಗುತ್ತಗೆ: ಚೆಂನ್ನಿಗಯ್ಮನವರ ತಂಮ ಸಣ್ಣಪ 
ಗವುಡನವರು ತಂಮ ಸೂತ್ರಗುತ್ತಿಯ ಗ್ರಾಮಕ್ಕೆ ಸಲುವ ಕಪ್ಪಿನ ಮೂಲೆಯ 
ಹೊಲನ್ನು ಅತಿತಿಪಾಲ್ನಕ್ಕೆ ಕೊಟ್ಟಿ ಕೊಡಗೆ (ಮೈಲರಿ. ೧೯೩೧, ೫೫-೯; 1656). 

[ಸೂತ್ರ ಗುತ್ತಿ] 

ಸೂತ್ರಗೊಂಚೆ (ನಾ). ದಾರವನ್ನು ಕಟ್ಟಿ (ತೆರೆಯ ಮರೆಯಲ್ಲಿ ನಿಂತು 
ಹಿಡಿದೆಳೆಯುತ್ತ) ಆಡಿಸುವ ಬೊಂಬೆ ; ಮಂಥರೆ ಸೀತೆ ರಾಮರಾವಣರೆಲ್ಲರುಂ 
ಸೂತ್ರಗೊಂಬೆಗಳಲ್ಲೆ ಆ ವಿಧಿಯ ಹಸ್ತದಲಿ ? (ಶ್ರೀರಾಮಾ. ೫೯-೧೩೫). "ಸೂತ್ರಬೊಂಬೆ' 
ಪರಾ. (ಸೂತ್ರ *- ಗೊಂಬೈ) 

ಸೂತ್ರಗೋಲು (ನಾ). ಹುರಿಯನ್ನು ಸೇರಿಸಿ ಕಟ್ಟಿರುವ ಕೋಲು; ಚಾಟಿ: 
ಕಕ್ಕಸದ ಕಡಿಯಾಣವನು ತಂದಿಕ್ಕಿದರು ಮರು ಸೂತ್ರಗೋಲೊಳುಯಕ್ಕಸದ ಜಿಂಜಿರಿಯ 
ಕಡಿಯಲು ಕಂಡು ಹೆಬ್ಬರಗ ಪೊಕ್ಕ ಬೋನಿಂ ಪೊರಡುವಂದದಿಯಿಕ್ಕಡಿಯ ಮಾಡುತ್ತ 
ಹೊರಟಿತು (ನಾಗಷ. ೮-೧೧). [ಸೂತ್ರ *- ಕೋಲು, (ಆ ಕೋಲ್‌, )) 

ಸೂತ್ರಧರ (ನಾ). (ಆಲಂ) ಜಗತ್ತಿನ ಸೂತ್ರಧಾರ; ಪರಮಾತ್ಮ: 
ಸೂತ್ರವನಲುಗಿದೊಡೆ ತತ್ತುಣ್ಣ ಪಾಪಾವಳಿಗಳಾ ಹಾಹೆಗಳಿಗುಂಟೇ ಸೂತ್ರಧರನಿರಲು 
(ಕುವ್ಮಾಲಉ. ೯-೭೨). [ಪಂ.] 

ಸೂತ್ರಧಾರ (ನಾ). ೧. ನಾಟಕದ ನಿರೂಪಕ, ನಿರ್ದೇಶಕ, ವ್ಯವಸ್ಥಾಪಕ 
ಅಡವಾ ನಟಿ: ಯುವತೀವ್ರಾತಮನೇಕಭೇದರಸಬಾವಂಗಳ್‌ ಪೊದಲ್ಲುಣ್ಮಿ 
ಪೊಣ್ಮುವಿನಂ ನರ್ತಿಸೆ ಸೂತ್ರಧಾರವಿಧಿಯಿಂ ಸುತ್ರಾಮನಂದಿಂತು ತಾಂಡವಲಾಸ್ಕಂಗಳ 
ಚೆಲ್ಪನೊರ್ಮೆಯೆ ತದೀಯಾಸ್ಥಾನದೊಳ್‌ ತೋಟ್‌ೌದಂ (ಆದಿಪು. ೭-೧೨೬); ಅಂಗಜನೆ 
ಸೂತ್ರಧಾರಂ ಶೃಂಗಾರಮೆ ನಾಟಕಂ ತದಂಕಂಗಳ್‌ ನಾಲ್ಕಂಗಂಗಳಾಗೆ ಕಾಮಿಜನಂಗಳ್‌ 
ವರ್ಗಿಗರ ತಜದೆ ನಟಿಯಿಸುತಿರ್ದರ್‌ (ಚಂದ್ರಪು. ೮-೯೨); ಸೂತ್ರಧಾರ -ವಿದೂಷಕ - 
ಕೆಲವು ನೀಚಪಾತ್ರಗಳು . . . ರಂಗಭೂಮಿಯ ಮೇಲೆ ನಡೆಯದೆ ಇದ್ದ ವಿವರಗಳನ್ನು 
ಪ್ರೇಕ್ಷಕರಿಗೆ ಹೇಳಿಕೊಡುತ್ತಿದ್ದರು (ಭಾರದ. ೫೭೩). ೨. ಬೊಂಬೆಗಳಿಗೆ ದಾರವನ್ನು 
ಕಟ್ಟಿ ತೆರೆಯ ಮರೆಯಲ್ಲಿ ನಿಂತು ಆಡಿಸುವವನು: ಸೂತ್ರಧಾರನಿಲ್ಲದೆ 
ಬೊಂಬೆಯಾಟ ನಿಂತಿತು (ರೂಢಿ). ೩. ದೇವಾಲಯ, ಸೌಧ ಮೊದಲಾದ 
ಕಟ್ಟಡಗಳಿಗೆ ರೇಖಾವಿನ್ಮಾಸವನ್ನು ಹಾಕಿ ನಿರ್ದೇಶನವನ್ನು ನೀಡುವ 
ವಾಸ್ತುಶಿಲ್ಪಿ: ಸುರಪತಿ ಸೂತ್ರಧಾರನಮರಾವಳಿ ಶಿಲ್ಪಿಗಣಂ (ಶಾಂತಿಪು. ೯-೧೫೮); 
ಮುಖ್ಯ ಸೂತ್ರಧಾರನು ದೇವಾಲಯದ ವಿನ್ಮಾಸವನ್ನು ಬರೆದು ಪ್ರತಿಯೊಂದು ಭಾಗದ 
ಅಳತೆಯನ್ನೂ ನಿರ್ಧರಿಸಿದ ಮೇಲೆ . . . ಓಜರು . . . ತಮ್ಮ ಚಿಹ್ನೆಗಳನ್ನು ಹಾಕುತ್ತಿದ್ದರು 
(ಹೊಯ್ದವಾ. ೧೪). ೪. ಇಂದ್ರ. ೫.(ಆಲಂ) ಸೂತ್ರವನ್ನು ಹಿಡಿದಿರುವವನು; 
ಮೊದಲಿಗ : ಕೃತಯುಗಾರಂಭಸೂತ್ರಧಾರನೆನಿಸಿದಾದಿಬ್ರಹ್ಮಂಗೆ ರಾಜ್ಕಾಭಿಷೇಕಂಗೆಯ್ವ 
ಬಗೆಯಂ ಬಗೆದು (ಆದಿಪು. ೮-೬೬ ವ). ೬. ಜಗತ್ತಿನ ಜೀವರನ್ನು ಬೊಂಬೆಗಳಂತೆ 
ಆಡಿಸುವವನು; ಪರಮಾತ್ಮ: ಶಿವಶಿವ ಸಲ್ವುದೇ ಸಮದಮಿಂತೆನಗೆ . . . ಜಗದ 
ಜೀವರನಾಡಿಪ ಸೂತ್ರಧಾರನೊಳ್‌ (ಶಬಶಂ.೪-೧೨೩). 1ಸಂ.) 

ಸೂತ್ರಧಾರಕ (ನಾ). ಐ ಸೂತ್ರಧಾರ ೬ : ಸುತ್ತುವನು ನಾನಾತೆಆದಲಿ ವಿಚಿತ್ರಚರಿತನು 
ಕಪಟನಾಟಕಸೂತ್ರಧಾರಕನೆಂದಜ್‌ತು ಸುಖಿಯಾಗು ನೀನು (ಕುವ್ಮಾಉ. ೪-೩೭). [ಸಂ.] 

ಸೂತ್ರಧಾರಿ (ನಾ). ಎ ಸೂತ್ರಧಾರ ೬ : ಸಂಸಾರನಾಟಕಸೂತ್ರಧಾರಿ ಮುರಾರಿ 
ಕೈಪಟ್‌ಗಾಡಿದಂ (ಜಗವಿ.೩-೫೩); ಎಷ್ಟಾದರೂ ನೀನು ಕಪಟನಾಟಕಸೂತ್ರಧಾರಿ 
ಯಲ್ಲವೇ! (ಹೇಮಕೂ. ೩). [ಸಂ. ಸೂತ್ರಧಾರಿನ್‌] 

ಸೂತ್ರಧಾರಿತನ (ನಾ). ದೇವಾಲಯದ ಕಟ್ಟಡಕ್ಕೆ ನಿರ್ದೇಶನ ನೀಡುವ 
ಹೊಣೆಯನ್ನು ವಹಿಸಿಕೊಂಡಿರುವಿಕೆ : ಉಬ್ಬೋಜನ ಮಗ ಅಬ್ಬೋಜಗೆ ಮತ್ತ 
ಕಟ್ಟಸಕೆಲ್‌ಯ ಕೆಳಗೆ ಸೂತ್ರಧಾರಿತನಕ್ಕೆ ಕೊಟ್ಟ ಗದ್ದೆ ಮತ್ತರೊನ್ನು ಬೆರ್ದ್ದಲೆ ಮತ್ತರು 
ಪನ್ನೆರಡು (ಎಕ. ೩೬ ಜಗಳೂ. ೧೦-೩೪; 2054). [ಸೂತ್ರಧಾರಿ 4 - ತನ] 


ಸೂತ್ರನಾಡಿ ಆಒ೬೫೫ ಸೂದ 


ಸೂತ್ರನಾಡಿ (ನಾ). ಶರೀರದ ನಾಡಿಗಳಲ್ಲಿ ಒಂದು .: : ಮಯೂರನಾಡಿ . . . ಪೊಂಪುಟ್‌ವೋಗುತ್ತಿರ್ದ ತಂಡುಲಂಗಳಂ ಕಳೆದುಕೊಂಡು ಬಾಗಿದೋಗರಮನಾ 


ಸೂತ್ರನಾಡಿ . . . ಸರಿತೋಷನಾಡಿ ಇಂತೀ ಪ್ರಥಮನಾಡಿಯೊಳಗಾದ ಶರೀರದಲ್ಲಿ | ರೋಗಿಸುವಂ (ಸುಕುಮಾ. ೧೧-೩೫ ವ). ` [ಸಂ.] | 

ತೋಟುವ ನಾಡಿ ಜೀರ್ಣಪರ್ಣದಂತೆ (ಸರ್ವವ. ೨೦-೯೮). ೫೦.) | ಸೂತ್ರಿಕ (ನಾ). ಸೂತ್ರವನ್ನು ಹಿಡಿದು ಆಡಿಸುವವನು; ಸೂತ್ರಧಾರ : ಬೊಮ್ಮನೆ 
ಸೂತ್ರನಾಭಿ (ನಾ). ಒಂದು ಬಗೆಯ ಸಸ್ಮ; ಸರ್ಪಗಂಧಿ: ಸೂತ್ರನಾಭಿ, | ನಿಸುವ ಸೂತ್ರಿಕಂ ದೇವತೆಗಳೆಂಬ ಹಂಸೆಗಳನಾಡಿಪ ಕಂಭಮೋ (ಭಾವಚಂ. ೧-೨೪); 

ಸರ್ಪಗಂಧಿ, ಪಾತಾಳಗಂಧಿ, ಶಿವನಾಭಿಬಳ್ಳಿ (ಮೈಔಗಿ. ೬೬-೧೩೪೧). [7 |5| ಕಾಷ್ಠದಲ್ಲಿ ಬೊಂಬೆಯ ಮಾಡಿ ಪಟ್ಟುನೂಲ ಸೂತ್ರವ ಹೂಡಿ ತೆರೆಯ ಮಜ್‌ಯಲ್ಲಿ 


ಸೂತ್ರಪಿಟಕ (ನಾ). [ಬೌದ್ದ] ಮೂರು ಪಿಟಕಗಳಲ್ಲಿ ಒಂದು; ಸೂತ್ರ 
ರೂಪದಲ್ಲಿರುವ ಗೃಂಥಗಳ ರಾಶಿ: ಸೂತ್ತಪಿಟೀ. ವಿಗಯಪಿಟಕ, ಅಭಿಧರ್ಮ 
. ಪಿಟಕ ಎಂದು ಮೂರುಪಿಟಕಗಳು (ಒಂದಸಾ ೨೪). [ಸಂ.) 


ನಿಂದು ಸೂತ್ರಿಕನು ಕುಣಿಸಿದಡೆ ಕುಣಿಯುತಿರ್ಪುದು (ಅಖಂಡೇ. ೩೦೭-೯೧). ಸಂ.) 
ಸೂತ್ರಿಕೆ (ನಾ). ೧. ದಾರ; ನೂಲು: ಉಡದ ಮಿಣಿ ಮೂಗರಂಬ ಗದ್ದುಗೆ 
| ಬಡಿಗೆಗಳ ಸೂತ್ರಿಕೆಯ ಕಬ್ಬಿಯ ಕಡಿಯಣದ ಕುಸುರಿಗಳಲೆಸೆದುದು ಕೂಡೆ ರಣಭೂಮಿ 


ಸೂತ್ರಪ್ರಾಯ (ನಾ): ಪರಂಪರಾಗತವಾದ ಶಾಸ್ತ್ರಸ್ತರೂಪನಾದವನು: | (ಕುವ್ಮಾತ. ೧೫-೩೧). ೨. ಒಂದು ಬಗೆಯ ಖಾದ್ಯ; ಶಾವಿಗೆ. (ಸಂ. ಸೂತ್ರಿಕಾ] 
ಸದಸದ್ಭೇದಂಗಳಂ ಪೇಟ್ವವರ್ಸೂತ್ರಪ್ರಾಯರಜೇಯರೀಗೆಮಗುಪಾಧ್ಮಾಯರ್ಸುಖೋ [10 ಸೂತ್ರಿಸು (ಕ್ರಿ). ೧. ಅಳತೆಗಾಗಿ ನೂಲನ್ನು (ನೇರವಾಗಿ) ಇಡು: 
ಪಾಯಮಂ (ಪಂರಾಮಾ. ೧-೪). [ಸಂ.] | | 4ಸೂತ್ರಿಸು - 'ಮಾನಸೂತ್ರಸ್ಥಾಪನೇ (ಅಳೆಯುವ ನೂಲನ್ನು ಇಡು)” (ಶಮಜಾ). 

ಸೂತ್ರಬದ್ಧತೆ (ನಾ). ನಿಯಮಬದ್ಧತೆ ; ಹೊಂದಾಣಿಕೆ : ಮಾಸ್ತರರ ಕತೆಯಲ್ಲಿ | ೨. ಗೆರೆಯನ್ನು ಎಳೆ : ಚತ್ರಿಸಬಾರದವನ ರೂಪು ಕರುವಿಟ್ಟು ಸೂತ್ರಿಸಿಯೆರೆಯಲಶಕ್ಕ 


ಒಂದು ರೀತಿಯ ಸೂತ್ರಬದ್ಧತೆ ತೋರಹತ್ತಿತು (ಮೂರುದಾ. ೬೭). [ಸಂ. ಸೂತ್ರಬದ್ಧತಾ। (ಭರಚ.-೧-೪೯). ೩. ಪೋಣಿಸು; ಸೇರಿಸಿ ಕಟ್ಟು: ಸರಳ ಸೂತ್ರದಲಹಿತವೀರರ 
ಸೂತ್ರಬಳ್ಳಿ (ನಾ). ಪ್ರಾಣಿಗಳ. ಬೇಟೆಯಾಡಲು ಶಿಸ್ತು, ಕಟ್ಟು, ಶಿರವ ಸೂತ್ರಿಸಿ ಕಾಲಕಂಠನ ಕೊರಳಲಿಕ್ಕುವೆನೆನುತ ಬಿಲುದುಡುಕಿದನು (ತೂರರಾ. 


ಕ್ರಮವನ್ನನುಸರಿಸುವಾಗ ಮೃಗವು ಬರುವ. ದಾರಿಗೆ ಅಡ್ಡವಾಗಿ: ಕಟ್ಟುವ |15| ೩-೫-೧೨. ೪. ಜೋಡಿಸು; ಸೇರಿಸು: ತಳರ್ತ ಕಲ್ಪಲತೆಯ ಕಾವಣದಂತಿರ್ದ 


ಒಂದು ಬಗೆಯ ಬಳ್ಳಿ: ಕೋವಿಯ ಬಾಯಿ ಮೃಗಗಳು ಬರುವ ' ದಾರಿಯ ವಿತರಣಮಣಿಮಂಡಪದಿಂ ಸೂತ್ರಿಸಿದ ಚಿತ್ರಪುತ್ರಿಕೆಯ ಲಾವಣ್ಮರಸಮೊಸರ್ವಂತೆ 
ಕಡೆಗಿರುವಂತೆ ಮಾಡಿ, ಕೋವಿಯನ್ನು. ಗೂಟಗಳ. ಮೇಲಿಟ್ಟು ಬಳ್ಳಿಗಳಿಂದ ಅದನ್ನು ಕಟ್ಟಿ ಚಾಮರದೆಲರಲಪಿನೊಲ್ಲೂಲುವ ಸಣ್ಣಧಾರೆಯಂ ಸೂಸುವ ಧಾರಾಗೃಹದಿಂ (ಮಲ್ಲಿಪು. 
ಕೋವಿಯ ಬಿಲ್ಲಿಗೆ ಸಂಪರ್ಕವಿರುವಂತೆ ಮೃಗ ಬರುವ ದಾರಿಗೆ ಅಡ್ಡಲಾಗಿ ಉದ್ದವಾದ . ೨-೭೪); ಸೂತ್ರಿಸಿದ ನೇತ್ರಾವಳಿಯ. (ಪಾಠಾ. ಪೊಣ್ಮಿದ ಪುಪ್ಪಾವಳಿಯ। ಹವಣಿಸಿದ 
ಸೂತ್ರಬಳ್ಳಿಯೊಂದನ್ನು ಕಟ್ಟುತ್ತಾರೆ '(ಪಂಜಪಂ. ೨೨). . [ಸೂತ್ರೆ ಬಳ್ಳಿ) - . ". ಹಂಸಾವಳಿಯ ಸಕಲಸೌಂದರ್ಯಮನೊಳಕೊಂಡ ಮೇಲ್ಕಟ್ಟಿನ ಬೆರಕೆವೆಳಗು 
ಸೂತ್ರಬೊಂಬೆ (ನಾ). ಇ ಸೂತ್ರಗೊಂಬೆ .`; ಚಿತ್ತಜನ ಸೂತ್ರಬೊಂಬೆಗಳಂತೆ |20| ಮಂಟಪದೊಳಗಂ ಪೊಅಗಂ ತೆಕ್ಕನೆ ತೀವೆ (ಗಿರಿ. ೧೦-೨೮ ವ); ಬೆಳಸಿ ನಿಜಬಾಲವನು 
ನಾರಿಯರು ವೂಳಿಗಮನಾಂತಿರ್ದರು (ನವಷೋ. ೩-೨೪). [ಸೂತ್ರ *- ಬೊಂಬೆ]. ' ಶರಧಿಯ ವಲಯದಿತ್ತಡಿಗಳನು ಸೂತ್ರಿಸಿ ಆಳಿದನಗ್ಗದ ವೀರರೆಲ್ಲರು ಕಂಡು ಬೆಅಗಾಗೆ 
ಸೂತ್ರಮಾರ್ಗ (ನಾ). ಸಂಕ್ಷಿಪ್ತವಾದುದರಲ್ಲಿ ಸಂಪೂರ್ಣ ಹೇಳಿಕೆಯನ್ನು (ಕಾಶಿರಾ. ೧೬-೬). ೫. ಸೂತ್ರವನ್ನು ರಚಿಸಿ ಹೇಳು ; ಸೂತ್ರರೂಪದಲ್ಲಿ ಹೇಳು: 
ನೀಡುವ ರೀತಿ :: ಸೂತ್ರಮಾರ್ಗದೊಳೊರೆದನಾಂಜನೇಯಂ ಕಿರಿದುಬೇಗದಿ ತನ್ನ ` ಅಂತು ಸೂತ್ರಿಸಿದ ಸೂತ್ರ!ದ] ವೃತ್ತಿ ನಿಜಾತ್ಮವೃತ್ತಿವೋಲ್‌ ಪರಿಣಮಿಸಿತ್ತು 
ಪರಿಚಯವನ್‌ (ಶ್ರೀರಾಮಾ. ೪೩೦-೨೭೭). ಸಂ.) (ಪಂಪಭಾ. ೨-೩೪); ಸೂತ್ರಮನೆ ಮುನ್ನ ಪಾಣಿನಿ ಸೂತ್ರಿಸೆ ಜೈನೇಂದ್ರಬುದ್ಧಿ ಮಾಡಿದಂ , 
ಸೂತ್ರರತ್ನ (ನಾ). ಹಾರದಲ್ಲಿ .ಇರುವ ಮಣಿಯಂತಿರುವವನು: |25| (ಸಮಪ. ೨-೩೮). ೬. ಅಪ್ಪಣೆಮಾಡು; ನಿರ್ದೇಶಿಸು: ಕೃಷ್ಣ ನೃತ್ಯಮಂ 
" ವನಿತಾನಾಯಕರತ್ನಂ ತನೂದರೀಕನಕಸೂತ್ರರತ್ನಂ . . . ಎನಿಸಿದಂ ಕವಿರತ್ನಂ ಸೂತ್ರಿಸುವುದುಮೊಲವಿಂ ಪಾಡುತುಂ ಗೋಪಿಯರ್‌ ನರ್ತಿಸಿದರ್‌ ಚೈತ್ರಾನಿಳಂ ಸೂತ್ರಿಸೆ 
(ಗದಾಯು. ೧-೪೬). [ಸಂ.) ವನಲತೆಗಳ್‌ ನರ್ತಿಪೊಂದಂದದಿಂದ೦ (ಜಗವ. ೫-೭); ಪತ್ರಮನಿದನವನೀಪತಿ 
ಸೂತ್ರರುಚಿ (ನಾ). [ಜೈನ] ಹತ್ತು ಪ್ರಕಾರದ ದರ್ಶನಾರ್ಯರಲ್ಲಿ ಒಬ್ಬನು; ಸೂತ್ರಿಸಿದವೊಲುತ್ತಮಾಂಗದೊಳ್‌ ತಾಳಿ ಭವದ್ದಾತ್ರಿಯನಾಳಲ್ಲದೊಡಸಿಪತ್ರಂ 
ಸಮ್ಮಗ್ನರ್ಶನದ ಆಚಾರಗಳನ್ನು. ಮುನಿಗಳ ಮೂಲಕ ಸೂತ್ರರೂಪದಲ್ಲಿ ನಿಜಮಸ್ತಕಕ್ಕೆ ತಡೆಯದೆ ಬರ್ಕು$ (ಶಪಾರ್ಶ್ವಪು. ೨-೭೮). ಪ. ತೀರ್ಮಾನಿಸು; 
ಕೇಳಿ ಅರಿತು, ಶ್ರವಣಮಾತ್ರದಿಂದಲೇ -ಸಮ್ಮಗ್ದರ್ಶನಾಧಿಕಾರವನ್ನು |3| ನಿಶ್ಚಯಿಸು: ಪುತ್ರಕಳತ್ರಪರಿಗ್ರಹಗಾತ್ರಧನೈಶ್ವರ್ಯಮೆಂಬಿವಾರ್ಗಮನಿತ್ಮಂ 
ಪಡೆಯಬಲ್ಲವನು: ದರ್ಶನಾರ್ಯರ್‌ ಅಜ್ಞಾಮಾಗ್ಗೋಪದೇಶ ಸೂತ್ರಬೀಜ ಧಾತ್ರಿಯೊಳ್ತೆಂಬುದನೀಗಳ್‌ ಸೂತ್ರಿಸಿತೆನ್ನೆರ್ದೆಯೊಳುಳ್ಳೆ ಬಿಟಸ್ಲೀಯುಳ್ಳುಂ (ಪುಷ್ಪಪು. 
ಸಂಕ್ಷೇಪ ವಿಸ್ತಾರಾರ್ಥ ಅವಗಾಢಪರಮಾವಗಾಢರುಚಿಭೇದದಿಂ' `ದಶವಿಧಂ : . . ೧೩-೨೬). ಆ. ಧರಿಸು; ತಳೆ: ಧೈರ್ಯದೊಳು ಕ್ಷತ್ರಿಯಕಾಂತೆಯರಲ್ಲವೆ ಬಿಸುಟರು 
ಮುನಿಚರಣವಿಧಾನ ಸೂಚಕಾಚಾರಾದಿ ಸೂತ್ರಶ್ರವಣಮಾತ್ರೋದ್ಧೂತ ಸಮ್ಮಗ್ಹರ್ಶನೋ ಸೂತ್ರಿಸಿದಖಿಲಭೂಷಣವ (ಭರಚ. 2೭-೧೨೨). [ಸೂತ್ರ 4 - ಇಸು] 
ಪೇತರ್‌ ಸೂತ್ರರುಚಿಗಳೆಂಬರ್‌ (ಶತ್ರ,ಪ್ರ. ೧೭೩). (ಸಂ.] ; ಸೂತ್ರೀಕರಿಸು (ಕ್ರಿ). ಒಟ್ಟುಗೂಡಿಸು; ಸಂಯೋಜಿಸು: ಭಿನ್ನಭಿನ್ನ ಕಡೆಗೆ 
ಸೂತ್ರವೇಷ್ಟನ (ನಾ). ನೆಯ್ಗೆಯವರ ಲಾಳಿ : ""ತ್ರಸರಃ, ಸೂತ್ರವೇಷ್ಟನಂ - ೨ [ಜ| ವಿಭಕ್ತರಾದ ಭಾರತೀಯರನ್ನು ಏಕತ್ರ ಸೂತ್ರೀಕರಿಸುತ್ತ ಜಗದಗಲವನ್ನು ಕಿರಿದುಗೊಳಿಸಿ 
ನೇಯಿಗೆಯವರು ನೂಲು ಸುತ್ತುವ ಅರಟಿ'' (ಸಿದ್ಧಾಂತಿ. ೩೬೪). ([ಸಂ.]' | (ಮುಂಗಾಪು. ೩೧); ಸಮನ್ವಯಸಿದ್ದಾಂತವನ್ನೇ . . . ಪ್ರತಿಷ್ಠಾಪಿಸುವ ಭಗವದ್ವಾಣಿ 
ಸೂತ್ರಾಬ್ರ (ನಾ). ರಂಗಸ್ಥಳದ -ಮೇಲೆ ದಾರಕ್ಕೆ ಅಳವಡಿಸಿದ ಕೃತ್ರಿಮವಾದ ಮೊದಲ ಮಾತಿನಲ್ಲಿಯೇ ಧರ್ಮಕರ್ಮಗಳನ್ನು ಸಮನ್ವಯಿಸಿ ಸೂತ್ರೀಕರಿಸಿರುವುದನ್ನು 
ಮೋಡ, -- ಮುಗಿಲು: ಗಿರಿಸುತೆ ಶಚಿಶಾರದೆಯರಂಗನೆಯರ ಬಿರುದಿನ ಪಾತ್ರಕ್ಕೆ ಕಾಣುತ್ತೇವೆ (ಭಾರದ. ೧೧೧). [ಸೂತ್ರೀಕರಣ್ಮ 4- - ಇಸ್ಮು) 
ಮೆಚ್ಚಿ ಕರೆವ ಪೂಮಳೆಯೆನೆ ಸೂತ್ರಾಭ್ರಗಳಿಂದ ಪರಿಮಳಪುಷ್ಪ ಸೂಸಿದುವು | | ಸೂತ್ರೆಯ (ನಾ). ವೇದಾಧ್ಯಯನ ಮಾಡಿದ ಬ್ರಾಹ್ಮಣನಿಗೆ ತೆರಿಗೆಯಿಲ್ಲದೆ 
(ಕಂನವಿ. ೮-೬೭). (ಸಂ.] 140 ಕೊಡುವ ಭೂಮಿ (7?):' ಹುರದ ಚೆಂನೊಡೆಯರು ಮಲ್ಲರಾಜೊಡೆಯರು 
ಸೂತ್ರಾರ್ಥಂಬೆು (ಕ್ರಿ). ಸೂತ್ರದ ಅರ್ಥವನ್ನು ಪಡೆ,- ಹೊಂದು : ಧಾತ್ರೀ ಮಯಿಸೂರ ತಿಂಮರಾಜವಡೆಯರಿಗೆ ನಂಮ ಸಂನ್ನಿಗಹಳ್ಳಿ ಮಿಂಣನ ಹಳ್ಳಿಯ ಗ್ರಾಮ 
ಚಂದ್ರೇಂದುಧರಂ ಸೂತ್ರಾರ್ಥಂಬೆತ್ತ ಗಣಂ' ಧಾತ್ರೀಪೂಜ್ಯಂ «ಛಂದೋಂಬು. ೨-೮೬). ೨ ನೂ ನಿಮಗೆ ಸೂತ್ರೆಯವಾಗಿ ಕಲ್ಲ ನೆಡಿಶಿ ಕೊಟ್ಟೆವಾಗಿ (ಎಕ. ೪ (ಇ, ಮೈಸೂರು. 
[ಸೂತ್ರಾರ್ಥ 4 ಪಲು) ೨೦೦: ೬; ಸು. 17 ನೆಯ ಶತ). (ಎ ಸಂ. ಶ್ರೋತ್ರಿಯ?] 


ಸೂತ್ರಾವೇಷ್ಟಿತ (ನಾ). ದಾರದಿಂದ ಸುತ್ತಿದುದು, - ಕಟ್ಟಿದುದು: ಕರ್ಪೂರಗಂಧ ಸೂತ್ಸವ (ನಾ). ಒಳ್ಳೆಯ ಉತ್ಸವ; ಶ್ರೇಷ್ಠವಾದ ಉತ್ಸವ: ಬಳೆಯೆ 
ಶಾಲ್ಕಕ್ಷತಂಗಳಂ ಮುನ್ನಿನ ದಿವಸಮೆಮ್ಮ ಗೃಹೋದ್ಮಾನವನದ ಕನಕ ಸರೋರುಹಂ |4| ಸರ್ವವಿಭೂಷಣಕ್ಕೆ ಮೊದಲೈ ಪುತ್ರೋತ್ಸವಂ ಸೂತ್ಸವಂ (ಸೋಮೇಶ. ೧೪). [ಸಂ.], 


ಗಳೆಸಲ್ಲಳೊಳಗೆ ತೀವಿ ಪೊಯ್ದು ಸೂತ್ರಾವೇಷ್ಟಿತಮಾತ್ರಂಗಳಾಗಿ ಮಾಡಿ . . . ಕಂಪಿಸಲ್‌ | | ಸೂದ (ನಾ). ೧. ನಾಶ; ಧ್ವಂಸ. ೨. ಅಡುಗೆಯನ್ನು ಮಾಡುವುದು : «8. 


ಸೂದಕರ್ಮ 


೩. ಅಡುಗೆಯನ್ನು ಮಾಡುವವನು; ಬಾಣಸಿಗ: "'ಆರಾಳಿಕ, ಸೂಪಕಾರ:. | 
ಸೂದಃ, ವಲ್ಲವಃ- ಈ ೪ ಬಾಣಸಿಗಂ'' (ಹಲಾಯು. ೭೧-೨೭೭). ೪. ಅನ್ನದೊಂದಿಗೆ | | 
ಕಲಸಿಕೊಳ್ಳುವ ವ್ಯೃಂಜನಪದಾರ್ಥ; ಮೇಲೋಗರ: “'ಸೂದ ೧. ಅನ್ನದ | 
ಪರಿಕರ, ಅಡಿಗೆಯವನು ೨''(ಸಿದ್ದಾಂತಿ. ೩೯೮). ೫. ಪಕ್ವವಾದ ಯಾವುದೇ 
ಬಗೆಯ ಭಕ್ಷ್ಯ. ೬. ಕೆಸರು; ಕೊಚ್ಚೆ. ೭. ಪಾಪ; ಕಳಂಕ. ೮. ಒಂದು | 5 
ಬಗೆಯ ಔಷಧದ್ರವ್ಮ: ಸರ್ವರೋಗಕ್ಕೆ:- ಶುದ್ಧರಸ, ಬಿಳುಗಾರ, ಗಂಧಕ, 
ಸೂದ, ಸಾಂಬೆ . . . ಕೊಡಲು ಸರ್ವರೋಗಹರ (ಎವೈಎ. ೯೬). (ಸಂ. 

ಸೂದಕರ್ಮ (ನಾ). ಅಡುಗೆಯನ್ನು ಮಾಡುವುದು; ಬಾಣಸಿಗನ ಕೆಲಸ. 

(ಸಂ. ಸೂದಕರ್ಮನ್‌] 

ಸೂದಕರ್ಮಜ್ಞ (ನಾ). ಅಡುಗೆಯ ಕೆಲಸವನ್ನು ಬಲ್ಲವನು; ಬಾಣಸಿಗನ 
ಕೆಲಸವನ್ನು ಅರಿತಿರುವವನು: ಪೊರೆಯೊಳಿಹ ಸೂದಕರ್ಮಜ್ಞರೊಡನೆ ಪೊತ್ತು 
ಕಳೆಯದೆ ತನ್ನ ತನುವನರಡಾಗಿ ಮಸೆವೆತ್ತ ಕರಪತ್ರದಿಂ ಸೀಳ್ಬುದೆಂದಾಚ್ಞಾಪಿಸುತ್ತಿರೆ | 

[ಸಂ.] 

ಸೂದನ (ನಾ). ೧. ವಿನಾಶಗೊಳಿಸುವಿಕೆ; ಧ್ವಂಸಗೊಳಿಸುವಿಕೆ. | 
೨. ಕೊಲ್ಲುವಿಕೆ; ಕೊಲೆ: ""ವಿಶಸನ ಮಾರಣ ವಿಶರಣ ನಿಶುಂಭನ ಕ್ಷಣನ 
ಸೂದನ . . . ಹಿಂಸಾರ್ಥಕಂ ವಧಂ ತಾನಕ್ಕುಂ'' (ವಸ್ತುಕೋ. ೮೨-೪). ೩. ಕೊಲ್ಲು 
ವವನು; ಹಗೆ; ವೈರಿ : ಬಳಸೂದನ ಸದನನಪ್ಪೆನಗೆ ನಂದನಂದನನೊಳ್‌ 
ಸಂಧಾನಂ ನೀತಿನಿಂದಿತಮುಂ (ಜಗವಿ. ೫-೬೧ ವ); ಖರಸೂದನಂ ಕಂದನಾ ಕಡಿದ 
ಪೆರ್ಮರನ ತೆರನ ಜಟಾಯುಖಗವರನ (ಶ್ರೀರಾಮಾ. ೨೫೯-೮೪೫). [ಸಂ.) 

ಸೂದಾಧ್ಯಕ್ಷ (ನಾ). ಅಡುಗೆಯ ಕಾರ್ಯದ ಮುಖ್ಯಸ್ಥ: ""ಪೌರೋಗವ;, 
ಸೂದಾಧ್ಯಕ್ಷಃ- ಈ ೨ ಬಾಣಸುವೆಗ್ಗಡೆ'' (ಹಲಾಯು. ೭೧-೨೭೭). [ಸಂ.] 

ಸೂದೂಜು (ನಾ). ಒಂದು ಊರಿನ ಹೆಸರು : ಇದುವೆ ಸೂದೂಲು ಸೊಯ್ಯವಾಲರ 
ಯ್ಯೃಂಮನ್ನೆ ಧರ್ಮ ತೂಂಬುಂ ಕೊಟ್ಟರ್‌ (ಎಕ.೩॥೪, ತಿರುಮ. ೨೫೩-೧೧; ಸು. 800). 

(2+ ಊಜು? (ಆ ಊರ್‌)] 

ಸೂದ್ರಕಯ್ಯ (ನಾ). ಒಬ್ಬಾತನ ಹೆಸರು: ಶ್ರೀಮಾತ್‌ ಹೂದ್ರಕಂಕ್ಕುಕರಮ್ಮಳಿಗೆ 
ಸಾಯಿರಮುಮನ್‌ . . . ಸುಖದಿನಾಳುತ್ತಿರೆ (ಎಕ. 71, ಹೊಳಲೈ. ೨೩-೮: ೨68). 
“ಸುದ್ರಕ' ಪರಾ. [ಸೂದ್ರಕ್ಕ 1 ಆಯ್ಕ] 

ಸೂದ್ರಿತಿ (ನಾ). ಶೂದ್ರರ ಹೆಂಗಸು: ಬೆಂದ ಮನೆಬಾಗಿಲಿಗೆ ಮುಂದೆ 
ತೋರಣವೇಕೆ ಸಂದ ಸೂದ್ರಿ[ಪಾಠಾಂ. ಶೂದ್ರ]ತಿಯ ಒಡನುಂಟ ಹಾರುವಗೆ 
ಮಿಂದೂಟವೇಕೆ (ಸರ್ವಜ್ಞ. ೯೧೯). (ಸೂದ್ರ್ಯ 4 - ಇತ್ಮಿ(ಆ.- ಇತ್ತಿ)) 

ಸೂನ (ಗು). ೧. ಹುಟ್ಟಿದ; ಉತ್ಪತ್ತಿಯಾದ. ೨. ಅರಳಿದ; ಸಾ 


(ಜೈಮಿಭಾ. ೨೬-೫೫). 


೩. ಹಡೆದ; ಪ್ರಸವಿಸಿದ. (ನಾ). ೪. ಅರಳಿದ ಹೂವು ,-- ಪುಷ್ಪ: ಸೂನದ 

ತಾಳವೃಂತದಿಂ ಬೀಸು (ನರಚ. ೧೧೫-೩೧೦). ಸಂ.) 

ಸೂನಂಗ್ಮಿ "ಸೂನಗೆ' ನೋ. 

ಸೂನಂಗ್ಮಿ "ಸೂಲಂಗ್ಲಿ' ನೋ. 

ಸೂನಗಿ "ಸೂನಗೆ' ನೋ. 

ಸೂನಗಿಗಟ್ಟು (ಕ್ರಿ). ಕಠಾರಿಯನ್ನು ಕಟ್ಟು: ಕೊರಳ ಜೊತ್ತಗೆ ಸುರುಚಿರ ಬೆನ್ನ 
ಮಿಣಿ ಮತ್ತುರದೊಳು ಪೊನ್ನಘಂಟೆಗಳು ನಿರುಪಮವಾದ ಸೂನಗಿಗಟ್ಟಿ ಬಂದವು 
ಧರೆ ತೆಅಪಿಲ್ಲವೆಂಬಂತೆ (ಅಂಜಚ. ೬-೯೮). ([ಸೂನಗಿ (ಆ ಸೂನಗೆ) + ಕಟ್ಟು] 

ಸೂನಗಿಗತ್ತಿ (ನಾ). ಒಂದು ಬಗೆಯ ಕತ್ತಿ ಕಠಾರಿ : ಕೋಡ ಮೊನೆ 
ಯೊಳ್ತಗುಳ್ದಿದ ಸೂನಗಿಗತ್ತಿಯ (ಪಾಠಾ. ಸೂನಗತ್ತಿಯ, ಸೂನುಗಿಗತ್ತಿಯ] ಕೊನೆ 
ಗೊಡಂಕೆಯೊಳ್‌ ತೊನೆವ ಬಿಳಿಯ ಚಾಮರದ . . . ಗಂಧಸಿಂಧುರಸಂದೋಹದಿಂ 
(ರಾಜಶೇ. ೬-೧೧ ವ). [ಸೂನಗಿ (ಎ ಸೂನಗೆ) 1 ಕತ್ತಿ) 

ಸೂನಗಿಬಿಲ್ಲು "ಸೂನಗಿವಿಲ್ಲು' ನೋ. 

ಸೂನಗಿವಿಲ್ಲು, ಸೂನಗಿಬಿಲ್ಲು, ಸೂನಿಗೆವಿಲ್ಲು (ನಾ). ಕಠಾರಿಯಂತೆ 
ಚೂಪಾದ ಅಂಚನ್ನು ಉಳ್ಳ ಬಿಲ್ಲು: ಪಿಡಿದಂಬುಗಳು 'ತೀರೆ ಸೂನಗಿ 


35 


೮೬೫೬ 


ಸೂನಿಗೆ 
45 ಸೂನಿಗೆವಿಲ್ಲು "ಸೂನಗಿವಿಲ್ಲು' ನೋ. 


ಸೂನಿಗೆವೆಜು 


ವಿಲ್ಲಂದುಡಿಯಲುಡಿಯ ಸುರಗಿಯೊಳು ಬಿಡದೀಅಿದಾಡಿ ಬಿಲ್ಪಡೆ. ಮಡಿದುದು 
(ಕುರಾಸಾಂ. ೧೨-೬೦). ಸೂನಗಿಬಿಲ್ಲು : ಕಣೆಗಳು ತೀರೆ ಸೂನಗಿಬಿಲ್ಲುಗಳಿಂದೆಣಿಸದೆ 
ಪೊಕ್ಕಿಲೌದಾಡಿ (ಕುರಾಸಾಂ. ೧೨-೫೯). ಸೂನಿಗೆಎಲ್ಲು: ತರಕಸ ಸಿಂಗಾಡಿ . . , 
ಸುರಗಿ ಸೂನಿಗೆ[ವಾಠಾಂ. ನಗಿ]ವಿಲ್ಲು ಪರಿಗೆ ಪಕ್ಕರೆಗಳಿಂ ಕರಮೆಸೆದುದು ರಣಭೂಮಿ 
[ಸೂನಗಿ (ಆ ಸೂನಗೆ) 3 ಬಿಲ್ಲು (ಆ ಬಿಲ್‌)) 
ಸೂನಗೆ, ಶೂಲಿಗೆ, ಸುನಗಿ, ಸೂನಂಗ್ಕಿ, ಸೂನಗಿ, ಸೂನಿಗೆ, ಸೂಲಂಗ್ಕಿ, 
ಸೂಲಗಿ, ಸೂಲಿಗೆ (ನಾ). ೧. ಒಂದು ಬಗೆಯ ಆಯುಧ: ಪಚ್ಚಡಮಂ 
ದುಂಡನಾಗಿ ದಂಡೆಯಂ ಸುತ್ತಿ ಸೂನೆ[ಪಾಠಾಂ. ವಿ]ಗೆಯನೆತ್ತಿ ಪರಿವ ತೆತ್ತಿಗೆವೀರರುಮಂ 
(ಲೀಲಾವ. ೫-೧೧ ವ); ಬೀಸುನೇಣಿನ ಸೆಳೆವ ನೇಗಿಲ ಸೂಸುಗಣೆಗಳ ಕಡಿವ ಕೊಡಲಿಯ 
ಕೈ ಸುರಗಿ ಸೂನಗೆಯ ನಾನಾಯುಧದ ಗಡಣೆಗಳ (ಕುವ್ಕಾಭೀ. ೪-೬೨). ಶೂಲಗೆ: 
೧. ತೂಕಿ ತಾಗುವ ಶೂಲಿಗೆಯ ತುಂಡಿಸುವ ವಂಕಿಯ ನೆಡುವ ಬಲ್ಲೆಹದ ಸೀಳುವಿಟ್ಟಿಯ 
- ಧಾಳಾಧೂಳಿ ಮಸಗಿತು ಮತ್ತೆ ಕರ್ಣನ ರಥದ ಒಳಸಿನಲಿ (ಕುವ್ಮಾಕ. ೧೧-೯); 
ನಿಲಿಸಿದನು ಶೂಲಿಗ (ಪಾಕಾಂ. ಸೂನಿಗೆ]ಯ ಬಂಡಿಯ (ತೊರರಾ.೬ -೧೯-೧೮). 
ಸುನಗಿ : ೨. ಜಯಸೂಚಕ ಪತಾಕೆ: ರಥದಲಿ ತತ್ತಿಸಿದ ಸುನಗಿಯಾ 
ಸೀಗುರಿ ಪತಾಕೆಗಳಾ . . . ಕಾಲಾಳೊತ್ತರಿಸಿ ಬರೆ. ಕಮಟ ಕೂರ್ಮರ ನೆತ್ತಿನೆಗ್ಗಲು 
ನಡೆದುದಗಣಿತಸೇನೆ ವಹಿಲದಲಿ (ರಾಮ. ೮೭). ಸೂನಂಗ್ಮಿ : ೧. ಕಾಯ್ದು ಕಡು 
ಕೆಂಚಾದ ಹಿರಿಯ ಸೂನಂಗಿಗಳ ಹಾರೆಯಂ ನೆತ್ತಿತನಕಂ ಹಾಯಿಸಿ (ವೀಶೈಪು ೪-೧೯-೫೩); 
ಕೊರಳ ರತುನದ ದಂಡೆಗಳ ಮೊಗಸಿರಿಯ ಹಲ್ಲಣ ಹಕ್ಕರಿಕೆಗಳ ಶಿರದ ಸೂನಂಗಿಗಳ 
. . ತುರಗಗಳ ಜೋಡಣೆಯ ಕುಣಿಕುಣಿಸಿದರು ರಾವುತರು (ಆನಂರಾ. ೬-೨-೧೬). 
ಸೂನಗಿ : ೧. ಕೋಡುಗಳಿಗೆ ಸೂನಗಿಗಳ ಸೇರಿಸಿ ಜೋಡಿಸಿ ಪಣೆಗೆ ಕೂರಲಗ ಕೂಡೆ 
ಕಾದಿಸುವರು ಕೋಣಗಳನು (ಕುರಾಸಾಂ. ೪-೩೮); ಸುರಗಿ ಸೂನಗಿ ಶಕ್ತಿ ಕರವಾಳು . . . 
ತೋಮರ ಮಾರಿವದನ ಮುದ್ದರ ಮೊದಲಾದಾಯುಧದೊಳು (ಭೈರವೇ. ೩-೯). 
ಸೂನಿಗೆ : ೧. ಕಂಡೆನೊಂದು ನೆಟ್ಟ ಶೂಲದ ಮೊದಲೊಂದು ತುದಿ ಮೂಲು ಆ 
ಮೂರ ತುದಿಯಲ್ಲಿ ಆಜು ಸೂನಿಗೆ ಆಜು ಸೂನಿಗೆಯ ಮೇಲೆ ಇಪ್ಪತ್ತೈದು ಹಣ 
(ಮೋಳಿಮಾ. ೨೨೪-೭೭೭); ಹೊಗರೊಗುವ ಸೂನಿಗೆಯ ಸುಪತಾಕೆಗಳ ಸಿಂಧದ 
ಹೊಳೆವ ಹೊಂಗಂಬುಗೆಯ ಹೂಡಿದ ಹಯದ ಸೂತರ ಗಳದ ಗರ್ಜನೆಯ 
(ಕುವ್ಮಾಭೀ. ೩-೧೯). ಸೂಲಂಗ್ಮಿ : ೧. ಒಡ್ಡಿದ ಸೂಲಂಗಿಗಳಿಂದೊಡ್ಡಿಹ ಡೆಂಕಣಿಯ 
ಮೇಲೆ ಆಲುವ ಹೆಣ («ನನ್ನಚಾ. ೪-೧೭೨); ಕೊಂಬಿಗೆ ಸೂಲಂಗಿ ಸುಂಡಿಲ ಪಟ್ಟೆ 
ಮೈತುಂಬಿದ ಅಂಚಿಕೆಯಾನೆ ಮುಂಬರಿದೊತ್ತಿ (ನಾಗಕು. ೧೭-೭೪). ೩. ಮೊಲ : ಆನೆ 
ಹೊಟ್ಟೆಯಲ್ಲಿ ಸೂಲಂಗಿ ಹುಟ್ಟಿದ ಹಾಗೆ ಅಂತಾರಲ್ಲಾ ಹಾಗೆ ತಾತನ ಹೆಸರು ಹಾಳು 
ಮಾಡೋದಕ್ಕೆ ಹುಟ್ಟಿದಳು ನಮ್ಮ ಅತ್ತೆ (ಮರಳ.೯೧). ಸೂಲಗಿ : ೧. ಬಾಳರಚನೆಯ 
ಸುತ್ತ ಹೊದಿಸಿದ ಸೂಲಗಿಯ ಕಡಿತಲೆಯನವನೀಪಾಲ ಸುತರಗ್ರದಲಿ ನಿಲಿಸಿದ 
ನೂರ್ವರು ಕುಮಾರಕರ  (ಕುವ್ಮಾದ್ರೋ. ಓರಿಇ. ೪-೧೮ರ ಅಧಿಕಪದ್ಮ). ಸೂಲಿಗೆ : ೧. 
ಕುದುರೆಯ ಮೇಲೆ ಬಿಲ್ಬರಸು ಸೂಲಿಗೆ ತೀರಿಕೆ ಭಿಣ್ಣಿವಾಳಮತ್ತಿದ ಕರವಾಳ 
(ಎಕ.೪ಟ, ಶಿಕಾರಿ. ೧೩೬-೧೮; 1063). ೪. ಶೂಲ: ಥಳಧಳಿಪ ಸೂಲಿ।ಪಾಠಾಂ. ನಿ]ಗೆಯ 
ಮುಮ್ಮೊನೆಗಳ ರಥಾಂಗದ ಮೇಲುಪಸರದ ಪಳಹರದ ಖುರಗತಿಯು ಜೋಡ ಜವಾಯ್ಲ 
ಕುದುರೆಗಳ (ಕುವ್ಮಾಉ. ೧೧-೧೭). "ಸೂಲಿಗೆಗೊಳ್‌' ಪರಾ. 
ಸೂಲಿಗೆಯ ಭೈರವ ಎ ೧. ಶೂಲವನ್ನು ಧರಿಸಿರುವವನು; ರುದ್ರ. ೨. ಒಂದು 
ಬಿರುದು : ಕಲಿಗಳಾಭರಣಂ ಸೂಲಿಗೆಯ ಭೈರವಂ (ಎಕ. ೪ಓ ಕಡೂರು. ೩೪-೧೮; 1146). 
ಸಂ. ಶೂಲಿಕ, ಶೂಲಿಕಾ] 
ಸೂನಿ (ನಾ). ಮಾಂಸವನ್ನು ಮಾರುವವನು; ಕಸಾಯಿಗಾರ : ಕೀವು ನೆತ್ತರು 
ಸುರಿ ನಾಯ ತೊಗಲನು ಕಚ್ಚಿ ಜೀವನರಕಿಗಳು ಅಜ್‌ವಅತು ಮೈಮಣದು ತಾವು 
ತಿರುಗುವರು ಸೂನಿಯಾಗಿ (ಗುರುಬೋ. ೧೧-೧೧೪). (ಸಂ. ಸೂನಿನ್‌] 
"ಸೂನಗೆ' ನೋ. 


(ಕುರಾಸಾಂ. ೪೦-೪೨). 


ಸೂನಿಗೆವೆಜು (ಕ್ರಿ). ಕಠಾರಿಯನ್ನು ಹಿಡಿ ,-- ಹೊಂದು: ಸುಂಡಿಲವಾಳ್‌ 


ಸೂನಿತವಸನ ೮೬೫೭ ಸೂಪಶಾಸ್ತ್ರ 


ಸೂನಿಗೆವೆತ್ತ ಶೃಂಗ ವೇತಂಡಗಳುರವಣಿಸಲೈೆ ಖಂಡಚಂದಿರಬಾಣದಿಂದೆಚ್ಚು ಕಡಿದ | | (ಬಸಪು೨೪-೨೧); ಅಡಗು ಮೆಚೆದುದು ಸೂನೆಗಾಅರ ಹಸರದಂದದಲಿ (ಕುವ್ಮಾಕ.೧೯-೯೦). 

ಕೋದಂಡಶಿಕ್ಸಾದೀಕ್ಷಿತನು (ಮೋಹತ. ೩೪-೩೯). ([ಸೂನಿಗೆ ( ಸೂನಗೆ) 4- ಪೆ) ೨. ಘಾತಕಿ; ಮೋಸಗಾರ : ಭಕ್ತರೆಂಬವರೆಲ್ಲರು ಲೆಕ್ಕಕ್ಕೆ ಹಾಯ್ದು ದೃಷ್ಟವಪ್ಪ 
ಸೂನಿತವಸನ (ನಾ). ಮಗುವಿನ ಜನನಕಾಲದಲ್ಲಿ ಉಪಯೋಗಿಸುವ ಬಟ್ಟೆ, | ಜಂಗಮದ ಕೈಯಲು ಕಷ್ಟತನವಹ ಊಳಿಗವ . . . ಕೊಂಡುಂಬ ಚಿಕ್ಕೆ ಸೂನೆಗಾಜರ 

— ವಸ್ತ್ರ (7): ಜಾನಿಸಿ ನೋಡು ನೀವೆಲ್ಲ ಮಾತೃಕೆಯರ ಯೋನಿಯೊಳ್‌ | ನೋಡಾ (ಮೋಳಮಾ. ೪೨-೧೭೪). ([ಸೂನೆ 4 - ಕಾಣ) 

ಪೊಅಮಟ್ಟು ಬರುತೆ ಸೂನಿತವಸನದಿಂದೇಕೆ ಬಂದಪವಹಮಾನಿಕೆಗಳ ನೋಡಿದವಿರಿ | 5 | ಸೂನ್ಯಾಸ (ನಾ). ಒಳ್ಳೆಯ ರಚನೆ : ಅಪೂರ್ವಮಪ್ಪ ಶ್ಲೋಕ ಸೂನ್ಮಾಸ ಸಮಾಸ 


(ಮೋಹತ. ೩೯-೫). [ಸಂ.) ಸಂಸಾರವಚನರಚನೆಗಳಿನತಿಬಳನುಮಂ ತತ್ಸಭಾಜನಮುಮಂ ಮನಂಗೊಳಿಸಿ 
ಸೂನು (ನಾ). ೧. ಮಗ; ಪುತ್ರ: ಸೂನುಗಳಬ್‌ವಂ ಪ್ರಿಯಮಿಶ್ರಾನುಜರಟ್‌ವಂ (ಸುಕುಮು. ೨-೧೪ ವ). [ಇ ಸಂ. ಸುನ್ಮಾಸ] } 

ವಿಧಾತ್ರ ನೀಂ ಕಾಣಿಸಿಯಿನ್ನೇನಂ ಕಾಣಿಸಲಿರ್ದಪೆ (ಗದಾಯು. ೫-೨೯); ನೀರೇಚಾಂಬಕ | | ಸೂಪ್ಮ (ನಾ). ೧. `ಅನ್ನದೊಂದಿಗೆ ಕಲಸಿಕೊಳ್ಳುವ ವೃಂಜನಪದಾರ್ಥ; 

ನೊಲ್ಹು ರಾಜಧರನಿಂದಂ ಸೂನುವಂ . . . ಪಡೆದ೦ (ಹಮ್ಮಾರ. ೨-೬). ೨. ಮಗು; ಸಾರು, ತೊವ್ವೆ ಮುಂತಾದ ಮೇಲೋಗರ : ಸುಡು ಸೂಪಂ ಘೃತಮಿಲ್ಲ 


ಕೂಸು. ೩ ಮಗಳ ಮಗ; ಮೊಮ್ಮಗ. ೪. ಕಿರಿಯ ಸಹೋದರ; ತಮ್ಮ. |10| ದೂಟವ (ಸೋಮೇಶ. ೨೧); ಬಹು ಭಕ್ಷ ಪರಡಿಪಾಯಸ ಮೋದಕಾಜ್ಮ ದಧಿ ಶಾಲ್ಕನ್ನ 
೫. ರವಿ; ಸೂರ್ಯ. ೬. ಪುತ್ರಿ; ಮಗಳು. ಸಂ. ಸೂಪಂಗಳಿಂದೆ . . . ಭೂಮಿಪಂ ಗಿರಿಜಾಧವನನರ್ಚಿಪನಿತಚೊಳ್‌ (ಚಬಪು. ೫೧-೨೨; 
ಸೂನುತೆ (ನಾ). ಮಗನಾಗಿರುವಿಕೆ; ತನಯನಾಗಿರುವಿಕೆ: ಕಾನನದಾಶ್ರಮ | | ಮಿಸುನಿಯವಣ್ಣದ ತೊಗರಿಯ ಬೇಳೆಯ ಕುಶಲದ ಸೂಪಶಾಕಗಳ ಶಶಿಮುಖಿಯರು 
ದೊಳ್‌ ವೈಖಾನಸ ಕುಲಪತಿ ಮಹಾಜಟಂ ತಂದೆ ಜಯಾಮಾನಿನಿ ತಾಯ್‌ ತನ್ಮಿಥುನದ | ಸಂತೋಷದೆ ಬಡಿಸಿದರೊಸೆದು ಭೂಪಾಲನಿಗಾಗ (ಕಂನಎ. ೮-೮೬). ೨. ಭಕ್ಷ್ಯ; 
ಸೂನುತೆಗೆ ವಿಶಾಖನಂದಿ ಭಾಜನನಾದೊಂ (ಶಾಂತಿಪ. ೭-೬೩). (ಸಂ. ಸೂನುತಾ] | ಪಕ್ವಾನ್ನ: ""ಸೂಪಂ ಪೂಪಸಮಾಯತದ ಪಕ್ಪಾನ್ನಮಕ್ಕು'' (ಮಂಗರಾ.೬೪-೨). 
ಸೂನೃತ (ಗು). ೧. ಒಪ್ಪುವಂಥ; ಸತ್ಯವಾಗಿಯೂ ಪ್ರಿಯವಾಗಿಯೂ |15| ೩. ಅಡುಗೆಮಾಡುವವನು; ಬಾಣಸಿಗ. ೪. ಒಡೆದ ಬಟಾಣಿ. (ಸಂ. 
ಇರುವ. (ನಾ). ೨. ಒಪ್ಪುವಂಥ ನುಡಿ ; ಪ್ರಿಯವಾಗಿಯೂ ಸತ್ಯವಾಗಿಯೂ ಸೂಪ್ಮ (ನಾ). ತೋಪು; ಉಪವನ (7): ಮೇರುವಿನ ನಡುಗಂಕಣದಿ 


ಇರುವ ಮಾತು : ಶ್ರೀಸುಕೃತಕ್ಕಾತ್ಮವಚ:ಶ್ರೀಸೂನೃತಸಂಪದಕ್ಕೆ ತೊಡವೆನೆ ಶಿವನದಿಕ್ಕಿನ ಪರುಷ ಗವಿಯ ಮುಂಬಿನೊಳು ಕಲ್ಪದ್ರುಮದ ಸೂಪವಿಹುದಾ ಆ ಸೂಪ 
ಜಸವಾಶಾಸುದತಿಗೆ ಸಾಹಿತ್ಮಕಲಾಸುಭಗಂ ಪೆಂಪುವೆತ್ತನಭಿನವಪಂಪಂ (ಪಂರಾಮಾ. ಮಧ್ಮದೊಳು ನವರತ್ನ ತೆತ್ತಿಸಿದ ಭಾಸುರದ ಕುಟ್ಟಿಮ೦ (ಪ್ರಭುಪು. ೫-೧೩೫); 
೧೩-೧); ಸೂನೃತವನಾಡನದೇಕೆ ಪರೋಪಕಾರಮಂ ಮಾಡೆನದೇಕೆ (ಶಂಕಶ.೪೧). ಮತ್ತೋರ್ವ ವೈಷ್ಣವಂ ಚೋಳನ ಸುಭಟರುಂ ಚಿತ್ತಜಾರಿಯ ಸೂಪಮಂ ಕೆಡಿಸೆ 


೩. [ಜೈನ] ಸಮ್ಮಕ್ಚಾರಿತ್ರದ ಐದುಪ್ರಕಾರಗಳಲ್ಲಿ ಒಂದು; ಮನಸ್ಸಿಗೆ |20| (ಪ್ರಭುಪು. ೭-೯೬). (1) 
ಹಿತವಾಗುವಂತೆ ಸತ್ಯವನ್ನು ನುಡಿಯುವುದು, - ಹೇಳುವುದು: | | ಸೂಪಕ, (ನಾ). ಅಡುಗೆಯವನು; ಬಾಣಸಿಗ : ಜಿನದತ್ತರಾಯನ ಬೀಳ್ಕೊಂಡು 


ಸಮ್ಮಕ್ಟಾರಿತ್ರವೆಂಬುದು ಅಹಿಂಸೆ, ಸೂನೃತ, ಅಸ್ತೇಯ, ಬ್ರಹ್ಮಚರ್ಯ ಮತ್ತು ಶಬರಿಯ ತನಯನ ನಿಂಬೆಯ ಹಣ್ಣ ಕೊಂಡು ಘನವೇಗದೊಳು ಬಂದು 
ಅಪರಿಗ್ರಹವೆಂದು ಮುಖ್ಯವಾಗಿ ಐದು ವಿಧ . . . ಸೂನೃತವೆಂದರೆ ಮನಸ್ಸಿಗೆ ಹಿತವನ್ನೂ ಸೂಪಕಗೀಯಲು ಅನುಮಾನವಿಲ್ಲದೆ ಕೊಂದು (ವದ್ಮಾಚ. ೫-೬೧). [೫0] 
ಪರ್ಯವಸಾನದಲ್ಲಿ ಸುಖವನ್ನೂ ಉಂಟುಮಾಡುವ ಮಾತಾಡುವುದು (ಭಾತತ್ತ ೨೫೫). | | ಸೂಪಕ್ಕ (ನಾ). ಮೊರ; ಶೂರ್ಪ : ಬಾಲಚಿಂತಾಮಣಿಯ ಮೈದೊಳೆದು 
ಸಂ.) 25| ಮುಡಿಯೋದಿಸಿ ಲೀಲೆಯಿಂ ಘಂಟಾರವದಿ ಸೂಪಕದೊಳಿರಿಸಿ ಲೋಲಲೋಚನೆ 
ಸೂನೃತಚರಿತ (ನಾ). ಸತ್ಮವಾಗಿ ನಡೆದುಕೊಳ್ಳುವವನು; ಪ್ರಾಮಾಣಿಕ : ಆರಸ ರತಿಗೆ . . . ಸಲ್ಲೀಲೆಯಿಂದಾಗ ಸಕಲೋಪಚಾರಂಗಳಂ ಗೈವುತಿರ್ದರು ತವಕದಿ 
ನಾಗಧಿರಾಜನಾಗೂರ್ವರೆಗೆ ಪತಿಯಾಗಧಿಕಸೂನೃತಚರಿತನಾಗು (ತೂರರಾ. ೨-೨-೧೮). (ನವನೋ.' ೧೫-೧೯). [ಇ ಸಂ. ಶೂರ್ಪ?) 
[ಸಂ.] | ಸೂಪಕಾತಿ (ನಾ). ಅಡುಗೆಯವಳು ; ಬಾಣಸಗಿತ್ತಿ : ಉಾತ್ಕೂಷ ಮುದುಕಿಯರನ್ನು 
ಸೂನೃತಭಾಷಣ (ನಾ). ಸತ್ಯವನ್ನು ಪ್ರಿಯವಾದ ರೀತಿಯಲ್ಲಿ ಹೇಳುವವನು: ಮಲಗಿಸಿ, ಸೂಪಕಾತಿಯ ಸಣ್ಣ ಹುಡುಗಿ ಮಾಷ್ಕಾಳನ್ನು ಜೊತೆಯಲ್ಲಿ ಬರುವಂತೆ 
ವರಗುಣಭೂಷಣ ಸೂನೃತಭಾಷಣ ದುರಿತಕರ್ದಮಶೋಷಣನೆ (ಇಚಿಸಾಂ. ೧೭-೬೬). |30 ಒಡಂಬಡಿಸಿ . . . ಸ್ಟೇಷನ್ನಿನ ಕಡೆಗೆ ಓಡಿದಳು (ಪುನರು. ೧೬೯). (ಸೂಪ + - ಕಾತ್ಮಿ] 
[ಸಂ.) ಸೂಪಕಾರ (ನಾ). ಅಡುಗೆಯವನು; ಬಾಣಸಿಗ : ಬುಧಜನಪಾರಿಚಾತನಾಗಿ 
ಸೂನೃತವಚನ (ನಾ). ಸತ್ಯವೂ ಮನೋಹರವೂ ಆದ ಮಾತು ,- ನುಡಿ: ಖವಪಾರಿಚಾತನುಂ ವನ್ನಿಜನಸೂಪಕಾರನಾಗಿ ಯುವಸೂಪಕಾರಭೂತನುಂ 
ಎಮಗಂ ಸಮ್ಮೋಹನಮಾದುದಕ್ಕುಮಂದಣ್ಣನ ಸೂನೃತವಚನಮೆಂಬ ಮಂತ್ರಾಕ್ಷರದಿಂ (ಎಕ. ೪1. ಚಿಕ್ಕಮ. ೧೩೭-೫೦; 1130); ಇರವ ಕಂಡರು ಪಾಕದಲಿ ಕೈ ಕರಣವನು ನೆಟ್‌ ಸೂಪ 
(ಗದಾಯು. ೧-೬೨). [ಸಂ.) ಕಾರನ ಪರಿಯ ಹೊಗಳುತ ಬಂದು ಬಿನ್ನೈಸಿದರು ಭಾಮಿನಿಗೆ (ನಳಚ. ೮-೪೫). (ಸಂ. 
ಸೂನೆ (ನಾ). ೧. ಪ್ರಾಣಿಗಳನ್ನು ಕೊಲ್ಲುವ ಸ್ತಳ ; ಕಸಾಯಿಖಾನೆ. |35| ಸೂಪಕಾದಕಿ (ನಾ). ಒಂದು ಬಗೆಯ ಸಸ್ಕ : ""ಕೊಂಡಸು ಸೂಪಕಾರಕಿ (ಪಾಕಾಂ. 
೨. ಕಟುಕತನ; ಕ್ರೂರತೆ : ಕೊಂಗರ ಹೇಡಿಯಾಟ ಇದು - ಈ ಸೂನೆಯ ಕೊಲೆ! | ಸೂಪ ತಾಳಿರಕಿ]ಯೆನಿಕ್ಕು'' (ಮಂಗರಾ. ೩೭-೧೯). [೫೦.] 
(ಮಂತ್ರಶ. ೧೧೩-೧೦. ೩. ಕಿರುನಾಲಗೆ; ಮೃದುತಾಲು. ೪. ಮಗಳು; ಪುತ್ರಿ. ಸೂಪಕಾರತೆ (ನಾ). ಅಡುಗೆಯ ಕೆಲಸ; ಬಾಣಸಿಗವೃತ್ತಿ: ಪತಿಹಿತನ 
೫. ಪ್ರಾಣಿಹಿಂಸೆಗೆ ಕಾರಣವಾಗುವ, ಗೃಹಸ್ಥನು ಮನೆಯಲ್ಲಿ ಪ್ರತಿನಿತ್ಯವೂ ಷಡುರಸವಿಶೇಷಾನ್ವಿತನನಿತರಾಲಯವಿದೂರ ಪತಿಕರಿಸುವುದು ಸೂಪಕಾರತೆಗೆ 
ವಿಧಿಯಿಲ್ಲದೆ ಮಾಡಲೇಬೇಕಾದ (ಐದು) ಕ್ರಿಯೆಗಳು. "ಪಂಚಸೂನ', (ಕುವ್ಮಾಉ.೩-೯೨). ([ಸೂಪಕಾರ 4 - ತೈ) 
“ಪಂಚಸೂನಾದೋಷ' ಪರಾ. (೫0. ಸೂನಾ। 40] ಸೂಪಧೂಪನ (ನಾ). ಇಂಗು; ಹಿಂಗು. (ಸಂ. 


ಸೂನೆಗಾಅ (ನಾ). ೧. ಕೊಲ್ಲುವವನು; ಮಾಂಸವನ್ನು ಮಾರಾಟ | | ಸೂಪರಣ "ಸುಪ್ಪರನ' ನೋ. 
ಮಾಡುವವನು; ಕಟುಕ: ಮಿಗೆ ಬಸನದಿಂದೆ ಕೊಲೆ ಕೊಂದು ಗಡಂ ಸಗ್ಗಕ್ಕೆ ಪಾಪಿ ಸೂಪಶಾಸ್ತ್ರ್ಯ (ನಾ). ೧. ಅಡುಗೆ ಮಾಡುವ ವಿದೈೆ,-- ಕಲೆ; ಪಾಕಶಾಸ್ತ್ರ : 


ಸಲುವಡೆ ಮತ್ತೀ ಜಗದೊಳ್ಳಿಆತಿಕ್ಕೆಮ ಸೂನೆಗಾಅನುಂ ಚಾಲಗಾಜನುಂ ಮಾಣ್ತಪರೇ ವರಸೂಪಶಾಸ್ತ್ರ ಭೃಗು ಚಿತ್ರ ರಸಾಳಂಕಾರ ಗಣಿತ ಗಜಹಯವೈದ್ಮಂ . . 
(ಸಮಹ. ೧೪-೮೭); ಹಲವು ಕಾಲ ಕೊಂದ ಸೂನೆಗಾಜನ ಕತ್ತಿಯಾದರೇನು ಪರುಷ ಕಳಾವಿದನೆನಿಪ್ಪುದತಿಚದುರವಿಟಂ (ಮದತಿ. ೧೦-೧೮); ಹಯಶಾಸ್ತ್ರಂ ಸೂಪಶಾಸ್ತ್ರಂ 
ಮುಟ್ಟಲಿಕೆ ಹೊನ್ನಾಗದೆ ಅಯ್ಕಾ (ಬಸವ. ೭೩); ಕಂಡು ಮಜುಗದೆ ಸೂನೆಗಾಅನ |4| . . . ಎಂಬಿನಿತಲೊಳಂ ಪಡೆದನತಿಕೌಶಲಮಂ (ಪುಷ್ಪವು ೪-೫೯); ಪಿತೃಪಿತಾಮಹಾ 


ದಂಡಿಯಲಿ ಮಗನಂ ವಧಿಸಿ. . . ತಂಡತಂಡದ ನವ್ಮಶಾಕಂಗಳನೊಲಿದು ಮಾಡಿ ಸೂಪಶಾಸ್ವಪ್ರತತಿ ಕೈಕರಣೆಗಳೊಳಧಿಕನ . . . ಪತಿಕರಿಸುವುದು ಸೂಪಕಾರತೆಗೆ 


ಸೂಬಹ್‌ದಾರ್‌ 
ಸೂಬೆ 


ಸೂಪು 


(ಕುವ್ಮಾಸ. ಓ೦ಇ. ೧-೮೪). ೨. ಮಂಗರಸ ಎಂಬುವನಿಂದ ಪಾಕಶಾಸ್ತ್ರದ ಮೇಲೆ | 
ರಚಿತವಾದ ಒಂದು ಗ್ರಂಥದ ಹೆಸರು : ಕೋಗಿಲೆಯ ನವಪಂಚಮಂಬೊರೆದ | 
ದನಿಯಂತೆ ಸೊಗಯಿಸಿತು ಸೂಪಶಾಸ್ತ್ರದ ಕವಿತೆಯೊಳ್ನುಡಿಗಳು (ಸೂಪಶಾ. ೮ ಪೀಠಿಕೆ). 
ಕ [ಸಂ.] 
ಸೂಪು (ನಾ). ಒಂದು ಬಗೆಯ ಕಂಬಳಿ: ಮೇಲುತರದ ಪಟ್ಟೆ ವರಸೂಪು | 5 
ಸಕಲಾತಿ ಜೂಲುಗಳಿಂದೆ ರಂಜಿಸುವ ಕಾಲುವೇಗದ ಶುನಿವಿಡಿದ ಕಿರಾತರು ಸಾಲಿಟ್ಟು 
ನಡೆದರೊಗ್ಗಿನಲಿ (ಮೋಹತ. ೧೯-೧೦); ಸೂಪು ಸಕಲಾತಿ ಕುತ್ತಿಗಳ ಗದ್ದುಗೆಗೆ ಒಪ್ಪುವ 
ರತ್ನಗಂಬಳಿಗಳ . . . ಸಾಗಿಸಿದನು (ಶರಲೀ. ೫೧೬). 

(ದೇ. ॥ ?./ ಹಿಂ. ಸೂಫ್‌; ಮರಾ. ಸೂಫವತೀ ಗಾದಿ; ಹಾಸುಗೆ] 
ಸೂಫಿ (ನಾ). ೧. ಮುಸಲ್ಮಾನ ಅನುಭಾವಿಗಳ ಒಂದು ಪಂಥ: ಸೂಫೀತತ್ವ [19 
ಇಸ್ಲಾಮಿಗೆ ಪರ್ಷಿಯದ ಕಾಣಿಕೆ ಇರಬಹುದೆ (ಭಾರದ. ೪೦೭). ೨. ಸೂಫಿಪಂಥವನ್ನು | 
ಅನುಸರಿಸುವವಮ; ಸೂಫಿಧರ್ಮದ ಅನುಯಾಯಿ: ಈತನ ತತ್ವಗಳ 
ಮೇಲೆ ರಾಮಾನಂದನ ತತ್ವಗಳೂ ಮುಸಲ್ಮಾನ ಸೂಫಿಗಳ ತತ್ವಗಳೂ ಪ್ರಭಾವವನ್ನು 
ಬೀರಿವೆ (ಭಾರದ.೩೧೨); ಇವರನ್ನೇ ಪರ್ಷಿಯದ ಜನತೆ ಸೂಫಿಗಳು - ಎಂದು 
ಕರೆಯುವುದು (ಭಾರದ. ೪೬೦). [ಇ- ಅರ. ಹಿಂ. ಸೂಫೀ] 
“ಸುಬೇದಾರ್‌' ನೋ. 
“ಸುಬೆ' ನೋ. 
ಸೂಯಣ್ಮ "ಸೂಯಾಣ,' ನೋ. 
ಸೂಯಣ್ಮ 'ಸೂಯಿಯಾಣ' ನೋ. 
ಸೂಯಾಣ್ಮ, ಸೂಯಣ, (ನಾ). ಅಡುಗೆ ಮಾಡುವ ಸ್ಥಳ; ಪಾಕಶಾಲೆ: 
ಸೂಯಾಣಂ ಸೂಪಸ್ಥಾನಂ (ಶಬ್ದಾನು. ೩೭೮ ವ್ಮಾಖ್ಮಾ).ಸೂಯಣ್ಮ್ಣ: "'ಸೂಯಣ- 
ಸೂಪಸ್ಥಾನ'' (ತದ್ದಕೋ.೪೬). [ಆ ಸಂ. ಸೂಪಸ್ನಾನ] 
ಸೂಯಾಣ್ಮ “ಸೂಯಿಯಾಣ' ನೋ. 
ಸೂಯಿಯಾಣ, ಸುಯ್ಕಾಣ, ಸೂಯಣ್ಣ, ಸೂಯಾಣ್ಮ (ನಾ). ೧. 
ಸೂಜಿಯಿಂದ ಮಾಡುವ ಕೆಲಸ; ಕಸೂತಿಕೆಲಸ: ತಾಮ್ರಕೃಷ್ಣ 
ಪೀತಸಿತಶ್ರೀಧೃತಮಾಗಿ ಸೂಯಿಯಾಣದ: ವಿತಾನಮಂ ಪೋಲ್ತುದಖಿಳಧರಣೀಮಾರ್ಗಂ 
(ಶಾಂತಿಪು. ೧೦-೨೨). ಸುಯ್ಯಾಣ : ೧. ಕಂಬಗಳೊಳೆಲ್ಲಂ ಸುಯ್ಕಾಣದ ಚಿನ್ನದ 
` ಪಟ್‌ಯ ಸಕಳವಟ್ಟೆಗಳಂ ಸುತ್ತಿಸಿ (ಪಂಪಭಾ.೩-೪೦ ವ); ಸುಟ್ಟುರೆಗಾಳಿಗೆ ಸುಯ್ಕಾಣದ 
ತೆರೆಯಂ ಹೊತ್ತೆತ್ತಿ ಬಿಚ್ಚಿದಂತಿರೆ ನಭದೊಳ್‌ (ಅನಂಪು. ೫-೩೭). ಸೂಯಣ್ವ್ಯ: 
೧. ಮಂಗಲಾಪಾತ್ರ ಚೂಡಾಮಣಿಯಂಬ ನರ್ತಕಿ ಉಟ್ಟ ಚಲ್ಲಣದ ತೊಟ್ಟಿ 
ಸೂಯಣದ ಕಂಚುಳಿಕೆಯಯಿಟ್ಟ ಕಸ್ತುರಿಯ ತಿಲಕ (ಧರ್ಮವ್ಕಾ. ೨-೨೭). ಸೂಯಾಣ್ಮ : 
೧. ಕಟ್ಟಿದ ಸೂಯಾಣದ ಮೇಲ್ಲಟ್ಟೋ ನವಪದದ ಮಣಿವಿತಾನಮೊ . . . ಎನೆ 
ದಿಟ್ಟಿಗೆ ಚೆಲ್ಬಾಯ್ತು ನಭದೊಳಮರಾಗಮನಂ (ಚಂದ್ರಪು. ೧೨-೪೭); ಹಸುರ್ವಂದರವ 
ಮುಸುಕಿ ನೆಗೆದ ಮೇಲ್ಕಟ್ಟುಗಳ ಸೂಯಾಣ ಪಂಚವರ್ಣದ ಚೂಳಿಕೆಗಳೊಪ್ಪಲು . . . 
ವಿವಾಹಗೃಹವೆಸೆಯಿತ್ತು (ಸದ್ದರಾ. ೮-೫೩); ಕುಲಸತಿಯರು . . ನಗರದ |36 
ಬೀದಿಯೊಳಡಿದಳಿರಿಡುವೆಡೆಯೊಳು ಸೂಯಾಣದ ಬೆಳುಪದವಿಯ ಪಾಸಿ (ಜ್ಹಾನಚಂ | 
೬-೭೧). ೨. ಸೂಜಿಯಲ್ಲಿ ಪೋಣಿಸಿದಂತೆ ಸಾಲಾಗಿ ಸಾಗುವ ಸೈನ್ಮ: 
ಸೂಚಿಯಾನ -- ಸೂಯಾಣ (ಶಮದ. ೨೯೪ ಪ್ರಯೋ). [ಸಂ. ಸೂಚೀಯಾನ] 
ಸೂರ್‌, ಚೂರ್ಕು,'ಸೂರ್ಕು (ನಾ). ೧. (ಮನೆಯ) ಮೇಲಿನ ಛಾವಣಿ ಮತ್ತು 
ಅದರ ಇಳಿಜಾರಾದ ಪಕ್ಕ,-- ಭಾಗ : ""ನೀವ್ರಂ, ವಳೀಕಂ (ಪಟಲಾಂತಂ) - ಈ |40 
೨ ಸೂ(ಜು)ರು'' (ಹಲಾಯು. ೫೧-೧೪೮); ನೇರ್ಗಳ್‌ ಸೀರ್ಗಳ್‌ ತಾರ್ಗಳ್‌ ಸೂರ್ಗಳ್‌ 
ಕಾರ್ಗಳ್‌ ಗುರೂಪಧಾರ್ಥಮೆನಕ್ಕುಂ (ಶಮದ. ೪೧); ಪೊಅಮಡುವ ಸಡಗರದಿಂ 
ಸೂರ್ತಾಗೆ ಸುಲಿದ ನೊಸಲೊಳ್‌ ನೆಲಸೆಕಮವಿಕ್ಕಿ ಪೆಂಡಿರ್‌ ಪಿಡಿಯೆ ಪಿಡಿಯೆ 
ಪರಿವೊಅಂಟರುಮಂ (ಲೀಲಾವ. ೫-೧೧೪ ವ). ೨. (7): ಕರಪಲ್ಲವಂ ಬಿರುಗೆ ಬಾಸಿನ 
ಸೂರ್‌ ನನೆಮೊಗ್ಗೆ ಜಾಗರಲ್‌ ಪಸರಿಸಿ ಕೊಯ್ದು ಮಲ್ಲಿಗೆಯೊಳರ್ಚಿಸಿದಳ್‌ |45 
ಸಹಕಾರಪಾದಮಂ (ಅನಂಪು. ೭-೧೨). ಚೊರ್ದು : ೧. ""ವಲೀಕಂ, ನೀವ್ರಂ, 


15 


20 


26 


೮೬೫೮ 


ಸೂರಲು 


ಪಟಲಪ್ರಾಂತಂ -೩ ಒಪ್ಪಾರದ ಚೂರು, ಲೋವೆಚೂರು .; . . ಇವನ್ನು `ಸೂರೆ€ತಲೂ 

ಸೂರು: ೧. ಸುರಪಧನು ಸೂರ ಮುಂಬನಿ 
ಯಾಲಿಕಲ್ಲು ಬಹುತರಮಾದ ಗಂಧರ್ವನಗರಮುಂ ಸುಳಿಗಾಳಿ ಚರಿಪ ವಾಯುವಿನಿದಿರ 
ದೀಪಮುಂ ಬೊಬ್ಬುಳಿಕೆಯಂತನಿತ್ಮತೆಯಂ ಪಡೆದಾ ನೆಆ್‌ ಹೇಸಿಕೆಯ . ' 
ಕಳೇವರವದುಂ ತಾನಲ್ಲ ತನ್ನದಲ್ಲ (ಸಿದ್ದೇಷು ೨೨-೧೩); ಆಕೆ -ತಲೆಯಂ ಬಾಚಿಕೊಂಡ 
ಕೂದಲು ಸೂರೊಳು ಸಿಕ್ಕಿರಲು ಗೋವು ಆ ಸೂರ ಹುಲ್ಲು ಹಿರಿದು ಮೇವಲ್ಲಿ 
(ಭೈರಸೂ. ೬ ೧೬೧); ಹಸಿದ ಹೊಟ್ಟೆಯ ಮೇಲೆ ಉಟ್ಟ ಚಿಂದಿಯ ಮೇಲೆ ಮುರಿದ ಸೂರು 
(ಶಿಲಾಲ. ೮೬-೧೨). ([ದೇ. ॥ ತುಳು. ಸೂರಿ ; ತೆಲು. ಚೂರು) 

ಸೂರ, (ನಾ). ೧. ವೀರ; ಶೂರ; ಪರಾಕ್ರಮಿ : ಯದುಕುಲೋತ್ತಮ . . . 
ಮದನಾಪರಾವತಾರಂ ಸೂರಸಮುದಾರನಧಿಕಬಲದವಂತ . ದಾಸಾರ್ಹನೆಂದಂಬ 
ಕಿಲುವರೆಯದವನೀನಾಥನು (ರಾಘಚ. ೧೦-೧೪); ವೀರಗಾಸೆಯ ಸೊಗಸಿಂದಲಿಳಿಯ 
ಬಿಟ್ಟು ಸೂರ ಚಿಮ್ಮುರಿ ಸುತ್ತಿ ಶಿರಕೆ (ಜ್ಞಾನಚ. ೪-೪); ಆರಯೆ ವಿಷಯಾವಳಿಯೊಳ್‌ 
ವೈರಾಗ್ಯಸುಲಭಮೊಳ್ತನಜಿವರ್ಗೆಂದಾ ಸೂರವಡೆ ಸೂಲ್‌ಗಾಅಂ ಸಾರಸಭವಸನ್ನುತಂಗೆ 
ಬಿನ್ನತಿಗೆಯ್ದಂ (ಚಿಕಐ. ೪೦). ೨. ಕಾಡುಹಂದಿ: ಕಂಠೀರವಂ . . . ಭಲ್ಲೂಕ 
ಜಂಬುಕಂ ಚೇಳ್ಮೃಗ ಸೂರ ಕೆನ್ನಾಯಿ ತೋಳಂ . . . ಜಲ್ಲಿಮಿಗಗಳಿಂದಾ ವಿಪಿನ 
ಜಸವೆತ್ತುದು (ಏಕೋಪು. ೧೦-೩೦). [ಆ ಪ್ರಾ. ಸೂರ./ ಸಂ. ಶೂರ] 

ಸೂರ್ಯ (ನಾ). ನೇಸರು; ಸೂರ್ಯ: "ರವಿ ಮಾರ್ತಂಡಂ . :. . ಸೂರನರ್ಕಂ 
ತರಣಿ ಸಪ್ತಾಶ್ವನಾದಿತ್ಮನಕ್ಕುಂ'' (ವಸ್ತುಕೋ. ೧೧-೬೪); ವಹ್ನಿರಹಿತಂ: ಧೂಮಾರ್ಚಿಗಳ್‌ 
ದ್ಕುಮಣಿ ಪುಟ್ಟೆ. ಮೇಣ್‌ ಸೂರೇಂದುದ್ಕುತಿಗಳ್‌ .ಕವಲ್ಲಿರೆ (ಲೋಕೋಪ. -೪-೭೩); 
ಸೂರನಾ ಪುರದವರಂತೆ ರಾಗದೊದವಂ ತಳೆದೆಯ್ದಿದನಸ್ತಶೈಲಮಂ (ನೇಮಿಷು. ೯-೭೭). 

[ಸಂ.1 

ಸೂರಂಬಡೆ (ಕ್ರಿ). ವಿರಮಿಸು (?) : ಆ ಸಹಸ್ರಾಮ್ರವನಮಧ್ಯದೊಳ್ಳೂರಂಬಡೆಯೆ 
ಶಚೀದೇವಿ ವಿರಚಿಸಿದ ವಿಚಿತ್ರವರ್ಣಪೂರಪುಷ್ಬೋಪಹಾರಭೃಂಗಾರಾದಿಮಂಗಳದ್ರವೃ 
ಶೋಬಾಂಗಸಂಗತಿವೆತ್ತ ಎಶಾಳಶಶಿಕಾಂತಶಿಳಾತಳದೊಳ್ಳಿಬಿಕೆಯಂ ತಂದಿಟ್‌ಪಿ 
(ಶಾಂತೀಶ್ವ. ೧೬-೪ ಪ). (ಸೂರ್‌? + ಪಡೆ] 

ಸೂರಕತ್ತಿಗೆ (ನಾ). ಒಂದು ಬಗೆಯ ಆಯುಧ ; ಚಿಕ್ಕದಾದ ಚೂರಿ : ಕಡಿತಲೆ 
ಕಠಾರಿ ಬಲಭದ್ರ ಚಕ್ರಂ ಮಡ್ಡು ನಿಡುಸುರಗಿ ಸೂರ[ಪಾಕಾಂ. ಶೂಲ]ಕತ್ತಿಗೆಯೆಂಬ 
ಕೈದುವಂ ಹಿಡಿದು: ಕಾಲಾಳ್ಗಳೋವದೆ ನೆರೆದುದು (ಸೋಮಚ. ೫-೨೭). "ಸೂರಕತ್ತಿ' 
ಪರಾ. (ಸೂರ (ಆ ಸೂರು) 4 ಕತ್ತಿಗೆ./ ತೆಲು. ಸೂರಕತ್ತಿ ವ ಚಿಕ್ಕಚೂರಿ) ' 


ಅನ್ನುವರು'' (ಸಿದ್ಧಾಂತಿ. ೧೦೩). 


30| ಸೂರಣ (ನಾ). ತರಕಾರಿಯಾಗಿಯೂ ಔಷಧವಾಗಿಯೂ ಉಪಯೋಗಿಸುವ 


ಒಂದು ಬಗಯ ಗಡ್ಡೆ; ಸುವರ್ಣಗೆಡ್ಡೆ: "'ಸೂರಣಾಹೃಯಂ ಕಂದಂ'' 
(ವಸ್ತುಕೋ. ೩೭-೨೬); ತಗರಂ ಕೊಳ್ಳುಳಿ ನುಗ್ಗಿ ಕಗ್ಗೊಅಲೆ ಶೊಟ್ಟಿಲ್‌ ಸೂರಣಂ ಶುಂಠಿ 
. ೬ . ಈ ಪೇಲ್ದ ಮರ್ದುಗಳಂ ಪತ್ತಿನ ಮಣ್ಣುಮಂ ಕದಡಿ ಕಾಸಿಟ್ಟೆಯ್ದೆ ಪೊಯ್ಭುವ 
ಬಾವುಗಳುಂ ತೀರ್ಚುಗು೦ (ಲೋಕೋಪ. ೯-೨೪೦): ಈ ಚೂರ್ಣಕ್ಕೆ ಸೂರಣದ ಗೆಡ್ಡೆಯ 
ಚೂರ್ಣವಂ ಕೂಡಿಸಿ ಹನ್ನೆರಡುದಿವಸ ಸೇವಿಸಿದಲ್ಲಿ ಮೂಲವ್ಕಾಧಿಯು ಪರಿಹಾರ 
ವಾಗುವುದು (ಸಕವೈ. ೧೧೩). [ಸಂ.) 

ಸೂರಣಕಂದ (ನಾ). ಇ ಸೂರಣ : ""ವೀರಃ- ಸೂರಣಕಂದ, ಕಿಲುನೆಲ್ಲಿ, ಕಳವಿ, 
ವೃಷಭಕ, ವಡಮರ, ಕಣಿಗಿಲು'' (ಓಷಧಿ. ೧೫೪). (ಸಂ. 

ಸೂರಣಗಡ್ಡೆ (ನಾ).ಎ ಸೂರಣ: ಶಾವೆಗಡ್ಡೆ, ಸೂರಣಗಡ್ಡೆಗಳನ್ನು ಕುಚ್ಚಿ 
ತಿನ್ನಬಹುದು (ಕುರಿಒಂ. ೫೧). [ಸೂರಣ “4 ಗಡ್ಡೆ) 

ಸೂರಬಿಂಬ (ನಾ). ಸೂರ್ಯನ ಬಿಂಬ, - ಮಂಡಲ : ಸೂರಬಿಂಬವೆ 
ಪೋಪ ವೀರಾರಿ ಸಗ್ಗದ ದಾರಿ ಗಡೆಂದದ ಬಿಟ್ಟು ನಾರಿಯೊಳ್‌ ಮಲಗಿ ಮೋಹದ 
ಚಂದ್ರಬಿಂಬದ ವಾರಿಯ ತೆಗೆದೆಯಿದೆಂತೊ (ವರ್ಧಚ. ೮-೩೬).- [ಸಂ.] 

ಸೂರಲು (ನಾ). ನೀರಿನ ಚಿಲುಮೆ ; ಇಷ್ಟೊಂದು ಮಾತುಗಳು ಅವಳ ಬಾಯಿಂದ 
ಸೂರಲುನೀರಿನಂತೆ ಧಾರೆಯಾಗಿ ಬಂದುವು (ದರು. ೩೫). "ತೂರಲು' ಪರಾ. 

(ಸೂರು, 3- - ಅಲು (ಆ - ಅಲ್ಫ್‌)) 


ಸೂರಳಿಡು 


ಸೂರಳಿಡು "ಸೂರುಳಿಡು' ನೋ. 

ಸೂರಳು "ಸೂರುಳ್ಕ್‌' ನೋ. 

ಸೂರಾಡು "ಸೂಪೆಯಾಡು' ಮೋ. 

ಸೂರಾಪತ್ಯ (ನಾ). [ಜ್ಯೋತಿ] ಸೂರ್ಯಪುತ್ರ; ಶನಿ: ಸಿತಂ ಧಾತ್ರೀ 
ತನೂಜಾತನಂ ಸೂರಾ।ಪಾಕಾಂ. ಸುರಾ, ಸೂರ್ಯಾ]ಪತ್ಮನನಕ್ಕೆ ವೀಕ್ಷಿಸೆ ಪರಸ್ತ್ರೀ | 5 
ಲೋಲನಾ ಮಾನವಂ (ಜಾತಶಿ. ೨೧-೬). [ಸಂ.) 


೮೬೫೯ ಸೂರುಳ್‌್‌, 


ಪೆಟ್ಟಿಗೆಗಳ ಚಲುವಾಂತ ಮಳಿಗೆಗಳು (ಕಂನವಿ. ೬-೭೦). ಸೂರ್ಯಪುಟ,: 
ಸೂರ್ಯಪುಟಾದಿ ಛತ್ರವನ್ನುಪಯೋಗಿಸುವುದರಿಂದ . . . ಮನಸ್ಸಿನ ವಿಲಾಸಕ್ಕೆ 
ಸ್ನೇಹಗೂಡಿರುವುದು (ಸಕವ್ಮೆ. ೫೬); ಪೊಸಮುತ್ತಿನೊಚ್ಚರದ ಜಲ್ಲರಿಗಳಿಂದೆ ಶೋಭಿಸುವ 
ಸೂರ್ಯಪುಟದ ಮೇಲುಕಟ್ಟಿಮ್ಮೆರೆಯೆ (ನವಮೋ. ೧೪-೧೬): ಊಳಿಗದ ಹೆಣ್ಣುಗಳು 
ತಂದು ಮಡಗಿದ ಸೂರ್ಯಪುಟದ ಸುಪ್ಪತ್ತಿಗೆಯಲ್ಲಿ ಚಂದ್ರಾಪೀಡನು ಕುಳಿತುಕೊಂಡನು 


(ವಚಕಾ. ೫೭). 


ಭಾರತಿಯೆನಲ್ಕೆ 


ಸೂರಿ, (ನಾ). ೧. ಪಂಡಿತ; ವಿದ್ವಾಂಸ : "ಸೂರಿ ಮೇಧಾವಿ. .. 
ವಿದ್ವಾಂಸನೆನಿಸಿಕ್ಕು'' (ಮಂಗಲಾ. ೬೬-೨); ತಾರೇಶಂ ನಿಲೆ ಮೇಷದೊಳಾರಂ ಮೊದಲಾಗೆ 
ಪಡ್ಸೃಹಂ ನೋಡೆ ನೃಪಂ ಸೂರಿನೃಪಪ್ರತಿಮಗುಣಂ ಚೋರಂ ನಿರ್ಧನನೆನಿಕ್ಕುಮಾತಂ 
ಕ್ರಮದಿಂ (ಜಾತತಿ. ೨೦-೧); ಸೂರಿಗಳು ಬಣ್ಣಿಸೆ ಸುಧಾರೋಚಿ ಕಣ್ಣೆಸೆದುದು 
(ಹಚಳಾ. ೩-೮೭); ವೀರನಾರಾಯಣನೆ ಕವಿ ಲಿಪಿಕಾಅ ಕುವರವ್ಮಾಸ ಕೇಳುವ ಸೂರಿಗಳು 


ಸೂರೀಪುಟದ ಹುಳು ವ (ಆಲಂ) ಹೊಳಪಿನಿಂದ ಕೂಡಿರುವ ಹುಳು : 
ಸೂರೀಪುಟದ ಹುಳುವಿನ ವರ್ಣವಾಗಿಯಿರುವ ವಜ್ರಗಳಿಗೆ ಸೂರ್ಯನೆ ದೇವತೆ 


(ಸಾಗಂಧಿ. ೩೬೪-೪). ಆ ಸಂ. ಸೂರ್ಯಪಟ?.! ತೆಲು. ಸೂರೆಪುಟ, ಸೂರ್ಯಪಟ) 


10| ಸೂರಿಯಸೂನು (ನಾ). ೧. ಸೂರ್ಯನ ಮಗ. ೨. ಸುಗ್ರೀವ : ಏನನೆಂಬೆನು 


ಸುರಪ ಸೂರಿಯ[ಪಾತಾಂ. ಸೂರ್ಯರ]ಸೂನುಗಳ ಸಂಗರದ ಸಮಯದನೂನ 


ಸಾಹಸವನು (ತೊರರಾ. ೪-೪-೧೬). («ಆ ಸಂ. ಸೂರ್ಯಸೂನು। 
ಸೂರಿಸು (ಕ್ರಿ). ಸೂರೆಮಾಡು (7) : ಹಾರಿ ತುರವೀರ ತತ್ತರಿಸೆ ಕರಚರಣ ಮನ 
ಸೂರಿಸಿತು ಸಲ್ಪುದಹಿಜಾತನೆಂಬಾಖ್ಯಂ (ಜಿನಮು. ೪-೫೦). 
15 (ಸೂರೆ (ಎ ಸೂಲ್‌)? # - ಇಸ್ಬು] 
ಸೂರಿಹಣ್ಣು (ನಾ). ಒಂದು ಬಗೆಯ ಹಣ್ಣು : 
ಕಿಸ್ಕಾರದ ಹಣ್ಣು ನೇರಳೆಹಣ್ಣುಗಳಿವೆ (ಸೃಷ್ನಹೊ. ೧೩). 
[ಸೂರಿ, 3- ಹಣ್ಣು (ಆ ಪಣ್ಮ್‌)) 
ಸೂರು, (ಕ್ರಿ). ಹರಡು; ಸಾರು; ಪ್ರಚಾರಮಾಡು : ಸುದ್ದೀ ಸೂರುವವರು 
ಈ ಸುದ್ದೀ ಹುಟ್ಟಿಸುವವರಷ್ಟೇ ಕೆಟ್ಟವರು (ಮೋಹಿನೀ. ೮); ಅಂತರಂಗದಧಿನಾಯಕನು 
| ಸುದ್ದಿಯನು ಸೂರುವೊಲು ಬುದ್ಧಿಯನು ಮಾರುವೊಲು ಎದ್ದು ಹೇಳಿದನೊ 
(ಗರಿ. ೧೪-೪). (ಆ ಸಾಲು?) 
ಸೂರು "ಸೂರ್‌' ನೋ. 
ಸೂರ್ಕು (ನಾ). ಸಣ್ಣ ಕೈಗತ್ತಿ : "ಸೂರುಕತ್ತಿ” ಪರಾ. 
25| ಸೂರ್ಕು (ನಾ). ೧. ಧ್ವನಿ; ಉಲಿ; ಸ್ವರ : 


ಸನಕಾದಿಗಳು ಜಂಗಮಜನಾರ್ದನರು (ಕುವ್ಮಾಆ. ೧-೭). ೨. [ಜೈನ] ಮುನಿಗಳನ್ನು 
ಗೌರವಸೂಚಕವಾಗಿ ಸಂಬೋಧಿಸುವ ನುಡಿ : ವೀರಸೇನಾಚಾರ್ಯರೊಪ್ಪುವ 
ಸೂರಿ ಜಿನಸೇನರ ಜಿನಾಗಮಸಾರಸಿದ್ದಾಂತಿಗಳೆನಿಪ ವರನೇಮಿಚಂದ್ರಮರ . . . 
ಪದಕೆ ನಮೋ (ಸಾಳ್ಕಭಾ. ೧-೧೭). ([ಸಂ.1 

ಸೂರ್ಮಿ (ನಾ). ಬೀಡಿ, ಸಿಗರೇಟು ಮೊದಲಾದುವುಗಳ ಹೊಗೆಯನ್ನು 
ದೀರ್ಫವಾಗಿ ಎಳೆದುಕೊಳ್ಳುವಿಕೆ : ಸೋಹಮ್ಮುಯೆಂದೆಂಬ ಕೊಳವಿಯನೆ 
ಹಚ್ಚಿ ಬಾಹಪೂರಕ ಸೂರಿಯನೆ ಸೇದುತಾ ಆಹ ರೇಚಕವೆಂಬ ಹೊಗೆಯನೆ 
ಬಿಡುವುತಮಾಹ ಕುಂಭಕವೆಂಬವುಸುರನೆ ಹಿಡಿವುತ್ತ (ಚದಾವ. ೫೮-೯). [ಆ ಜುರ್ಮಿ] 

ಸೂರಿಗೆ (ನಾ). ಸಣ್ಣ ಕತ್ತಿ; ಚೂರಿ : ಪುಡಿ ಬಾಣ ಸೂರಿಗೆ ಕೋಲೀಟಿಯು 
ಜಮದಂಡೆ ವುಡಿಸಸ್ತ್ರ ಹೊಗೆ ಬಾಣವುರಿಯಾ (ದೇವಾಂಪು. ೩-೨೦೩); ಸುರಿಗೆ 
ಸೂರಿಗೆ ಸಬಳ ಸಬಳೆಗರುಬ್ಬಿ ಸರಿಬೆಸನದಿ ಹೊಯಿದಾಡಿದರು (ದೇವಪು. ೪-೪೯). 
"ಸುರಿಗೆ' ಪರಾ. [೬ ಸಂ. ಛೂರಿಕಾ.!/ ತೆಲು. ಸೂರಿ) 

ಸೂರಿಜನ (ನಾ). ವಿದ್ವಾಂಸರಾದ ಜನ; ಪಂಡಿತಜನ: ರಾರಾಜಿಸಿದತ್ತಾ 
ರಾಜಸಭೆಗೆ ನಿರುಪಮಸೂರಿಜನಂ ಪರಸೆ ಧರ್ಮವೃದ್ಧಿಯ ಘೋಷಂ (ಪಷ್ಪಪು೯-೬). 


ಕಾರಿಹಣ್ಣು ಸೂರಿಹಣ್ಣು 


[ಆ ಸಂ. ಛೂರೀ] 
ಅವರಲ್ಲಿ ಮುಂದಿನವರಿಬ್ಬರಿಗೆ 


[ಸಂ.) ಹಾಡುಗರೆಂದು ಹೇಳಿದರೆ ಹಿಂದಿನವನಿಗೆ "ಜೀ' ಅಥವಾ "ಗೀಗೀ'ಯವನೆಂದೋ 
ಸೂರಿದ "ಸೂರಿಯ' ನೋ. ಸೂರಿನವನೆಂದೋ ಹೇಳುವರು (ಸುವರ್ಣ. ೪೧). ೨. ಒಂದು ಬಗೆಯ ವಾದ್ಯ: 
ಸೂರಿಪಾನ "ಸೂರೆಪಾನ[' ನೋ. ಎಲ್ಲವ್ವದೇವತೆಯ ಭಕ್ತರು "ಜಗ' ಹೊತ್ತು ಮಲಗವಾಡಿ, ಚೌಡಕಿ, ತುಂತುಣಿ, ಸೂರು. 
ಸೂರಿಪಾನಿ "ಸೂರೆಪಾನ,' ನೋ. ಗೆಚ್ಚೆ, ತಾಳ ಮೊದಲಾದುವುಗಳ ಸಂಗ ಜೋಡಣೆಯೊಡನೆ ಹಾಡಿ («ಕನ್ನಚಾ.೩೧). 
ಸೂರಿಪಾನೆ "ಸೂರೆಪಾನ,' .ನೋ. "ಸರ್ಮ” ಪರಾ. 14- ಮರಾ. ಸೂರ್‌./ ಸಂ. ಸ್ವರ] 
ಸೂರಿಯ, ಸೂರಿದ (ನಾ). ನೇಸರು; ಸೂರ್ಯ: ಮಿಂಚುಬುಳುವಿನ ಸ! (ನಾ). ಶಿಷ್ಠ; ಛಾತ್ರ (?) : ಹರಿತವಿಟ್ಟಾವಜ್ಮರ ಕೂಚಿಗಳು 


ಹರಿತವಿಟ್ಟಾವಜ್ಮರ ಸೂರುಗಳು . .. ಕಪಿನೂಕನವಜ್ಮರ ಅಣ್ಣಮದೇವರು ಜಾಮದಗ್ನ 
ಪಿಲ್ಲುಗಳ ಕೇಶವದೀಕ್ಷಿತರು (ಎಕ.೪ (೫), ತಿರುಮ.೧೭-೪೯; 1397). (?] 

ಸೂರುಕತ್ತಿ (ನಾ). ಎ ಸೂರ್ಕು ; ""ಶಸ್ತ್ರೀ, ಅಸಿಪುತ್ರೀ, ಛುರಿಕಾ, ಅಸಿಧೇನುಕಾ- 
35| ೪ ಸುರಿಯ ಕತ್ತಿ, ಸೂರುಕತ್ತಿ, ಚೂರಿ, ಚಾಕು, ಸುರಿಗಿಕತ್ತಿ'' (ಸಿದ್ಧಾಂತಿ. ೨೬೬). 


"ಸೂರಕತ್ತಿಗೆ' ಪರಾ. (ಸೂರು 1 ಕತ್ತಿ] 


ಕಿರಣವೆತ್ತಲು ಹೊಳಹಿದೆತ್ತಲು ಕೋಟಿಸೂರಿಯರ («ಕುವ್ಕಾಭೀ. ೩-೭೦); ನೀರಡಿಸಿದ | 
ಕುದುರೆಗೆ ನೀರ್ಗುಡಿಸಲು ಸೂರಿಯನಂಬುದಿಗಿಳಿದ (ಮೋಹತ. ೨೮ -೪೦); ಇಂದುಧರನ 
ಎಡಬಲದಲ್ಲಿ ಸೂರಿಯಚಂದ್ರರು ಮೆರೆದು ರಾಜಿಪರು (ಕಪೋತ. ೫). ಸೂರಿದ ; 
ಹರಿಯಾಗು ಹರನಾಗು ಕರಿಮುಖನಂತಾಗು ಸುರಪ ಸೂರಿದನಂದವಾಗು (ಅಮುಸಾಂ. 
೩-೯೩); ವನಲೋಕಜನನಿ ಸೂರಿದನೆಂಬ ದೇವಗೆ ಅನುದಿನ ಬೆಳಗುವಾರತಿಯೋ 


ಎನಲೊಪ್ಪುವ ಸಂಪಿಗೆಯ ಪೂದೊಂಬೆಯ (ಚಜ್ಞಾನಚ. ೨೫-೬೦). | ಸೂರುಗಲ್ಲು (ನಾ). ಮೇಲ್ಭಾವಣಿಯ ಇಳಿಜಾರಾದ ಬಾಗಕ್ಕೆ ಉಪಯೋಗಿ 
[ಆ ಸಂ. ಸೂರ್ಯ) ಸುವ ಕಲ್ಲು; ಲೋವೆಗಲ್ಲು : ಕರ್ನಾಟಕರೀತಿಯ ಶಿಲ್ಪಿಗಳು ಎರಡು ತರದ 
ಸೂರಿಯಕಾಂತಿ (ನಾ). ಒಂದು ಬಗೆಯ ಆಭರಣ: ಜಡೆಸರ ಸೂರಿಯಕಾಂತಿ ಸೂರುಗಲ್ಲನ್ನು (ಲೋವೆಕಲ್ಲನ್ನು) ಉಪಯೋಗಿಸಿರುತ್ತಾರೆ (ಮೈವಾಸ್ತು. ೪೦). 


ಮೌಕ್ತಿಕಗಳ ಮುಡಿವಲೆ ಮೆಚೆವ ಬಾವುಲಿಯ ನಿಡುಗುರುಳಿನ ಮುತ್ತಿನ ಕುಚ್ಚಿನಿಂದ |40 
ಬಲ್ಪೆಡಗಾಗಿ ಮೆಜ್‌ದರು (ಕಂನಎ. ೨೪-೪೨). [ಆ ಸಂ. ಸೂರ್ಯಕಾಂತಿ] 
ಸೂರಿಯಗ್ರಹಣ (ನಾ). ಸೂರ್ಯಗ್ರಹಣ : ಪ್ರಚೋತ್ಪತ್ತಿಸಂವತ್ಸರದ ಚಯಿತ್ರ ಬ 
೩೦ ಲು ಸೂರಿಯಗ್ರಹಣದಲು . . . ಕೊಟ್ಟ ದಾನಶಿಲಾಶಾಸನ (ಎಕ. 1೪ (ಣು), 
ಕೊಳ್ಳೇಗಾ. ೬೩-೧೩೧: 1392). (ಆ ಸಂ. ಸೂರ್ಯಗ್ರಹಣ] 
ಸೂರಿಯಪುಟ, ಸೂರ್ಯಪುಟ, (ನಾ). ಒಂದು ಬಗೆಯ ಬಟ್ಟೆ; ಮಕಮಲ್ಲು : | 
ಪಟ್ಟೆಯ ಸುರುಳು ಸೂರಿಯಪುಟ ಹೊಸ ಹೊನ್ನ ದಟ್ಟಿ ಬಿಳಿಯ ದುಕೂಲಗಳ 


[ಸೂರ್ಕು (ಆ ಸೂರ್‌) + ಕಲ್ಲು(< ಕಲ್ಮ್‌)) 
ಸೂರುಳ್‌,, ಸುರುಳ್ಳ್‌ (ಕ್ರಿ). ಸೂರುಳ್ತು, ಸೂರುಳ್ಹು(ಭೂತನ್ಮೂ) ಆಣೆ 
ಯಿಡು ; ಶಪಥಮಾಡು: ""ಸೂರುಳ್‌ - ಶಪಥೇ (ಪ್ರತಿಜ್ಞೆಮಾಡು)'' (ಶಮಧಾ); 
ನೀನೆನಗೆ ಸೂರುಳ್ತು ಪೋಗೆನೆ ಪಂಚಮಹಾಪಾತಕದೊಳಗಾವುದಂ ಸೂರುಳ್ತೊಡೆ 
ನಂಬುವೆಯೆಂದೊಡೆ (ಜಾವುಂಪು. ೨೫೭); ತನ್ನ ಮೇಲೆ ಸೂರುಳ್ಹು ಮಾರ್ನುಡಿಯದಂತು 
ಮಾಡಿ (ಪಂರಾಮಾ. ೧೫-೭೧ ವ); ನೊಂದ ಮನದ ಕಂದಂ ಕಳೆಯಲೆಂದು ಸೂರುಳ್ತು 


ಕಾಲ್ವಿಡಿವ ಕಾದಲಂಗಟಲ್ಲು (ಅನಂಪು. ೮-೧೬ ವ). ಸುರುಳ್‌ : ಮದನಂ 


ಸೂರುಳ್ಡ್‌ 


ತಂಗೆಯನೀವೆನೆಂದು ಸುರುಳ್ಹ೦ (ಚಂದ್ರಭ್ಮು.೧೫-೭೦). 
1ದೇ. ॥ ತಮಿ. ಚೂಳ್‌, ಚೊಳುಮು; ಮಲ. ಚುಬಲು; ತುಳು. ಸೂಲು ಎ ಪ್ರತಿಜ್ಞೆ 

ಮಾಡುವಿಕೆ; ಆಣೆಯಿಡುವಿಕೆ) 

ಸೂರುಳ್ಮ್ಕ್‌, ಸುರುಳ್ಳು, ಸೂರಳು, ಸೂರುಳು (ನಾ). ಆಣೆ; ಶಪಥ; 
ಪ್ರತಿಜ್ಞೆ: ““ಶಪಥಂ ಸೂರುಳ್‌"' (ವಸ್ತುಕೋ.ಆ೦-೩೪); ತೊಟ್‌ ತೊಟ್‌ಯೆಂಬ 
ಮಾತನನಿತಿಲ್ಲದೊಡಾಂ ತೊಲ್‌ವೆಂ ದಲೆಂದೊಡಾ ತೊಆೆಯೊಳೆ ಪೋಯ್ತು 
ಸೂರುಳೆನೆ ಸೂರುಳವೇವುವೊ ನಂಬೆನೆಂಬುದುಂ (ಪಂಪಭಾ. ೭-೭೫); ಸೂರುಳಂ 
ಸೂರುಳಿಡು ಬೇಗ ಕಾಡದೆ ಕಳುಹಿದಪೆನೆಂದನು (ಹಚಕಾ. ೮-೫೬). ಸುರುಳ್ಳು ದ 
""ಶವನಂ, ಶಪಥ: . . . ಸುರುಳಿನ ಪೆಸರು'' (ನಾಚರಾ. ೯೫). "ಸುರುಳಿಡು' ಪರಾ. 
ಸೂರಳು : ತಾಪಸೋತ್ತಮ ಮೂಣುರಭಾವದಯ್ಕನ ನೇಮವೇ ಪರಣವಾಗಿ 
ಗಮನಿಸದಂತೆಯಾಗಸದಿ ಗೋಪನಿಂದಂ ಹರೀಶ್ವರನಿಟ್ಟ ಸೂರಳಂ ಮಾಲ 
ಲಸಮರ್ಥನಾಗಿ (ರಾಘಚ. ೧೪-೫೩). ಸೂರುಳು : ಎನಗುಬ್‌ದ ನಲ್ಲರೆಂಬರ್‌ 
ತನುಜಾನುಜರಗ್ರಜನ್ಮರಪ್ಪರ್‌ ಕೇಳೆಂದೆನುತಂ . . . ಸೂರುಳನಿತ್ತಳ್‌ (ಪುಣ್ಮಾಸ್ರ ೪-೨೦); 
ಇವರ್ಗೆ ತಿರುವಾರೂರೊಳೊರ್ವ ವರವನಿತೆಯುಂಟವಳತ್ತ ಪೋಗೆನೆಂದೆಮಗೆ 
ಸೂರುಳನಿಟ್ಟು ಶಿವಸನ್ನಿಧಿಯೊಳು ಸಂಕಿಲೆಯ ಪರಿಣಯನವಹುದು (ಸಾಂದಪು. ೧೩-೨೨); 
ನಿಮ್ಮೊಳು ನೂಜುನಾಲ್ವರು ಆ ಕುಮಾರರು ಬೇಲ್‌ ನೀನಿಹುದೊಬ್ಬ ಬೇಜೆಂದು ನೂಕಿ 
ಸೂರುಳುಮಾಡಿಬಿಟ್ಟರೆ ನಾಕುಜಾವದೊಳಿಹರು ಮುಜುದಿನವಾ ಕುಮಾರರು 
ತಮ್ಮೊಳೊಂದಾಗಿಹರು ಗೆಳೆಯಾಗಿ (ಕುಮ್ಮಾಆ. ೬-೭). (ಇ ಸೂರುಳ್‌) 

ಸೂರುಳಿಡಿಸು (ಕ್ರಿ). ಆಣೆ ಇಡಿಸು ; ಪ್ರತಿಜ್ಞೆಮಾಡಿಸು : ಸುಂದರಿ ನವೇಂದುಮಣಿ 
ಮುಕುರಂದಳೆದೊತ್ತಿರ್ದಳುರದೊಳಿನ್ನುದಯಂಗೆಯ್ವಂದೆನ್ನ ಕೊಂದೆ ನೀನೆಂದಿಂದುವಿ 
ನೆರ್ದೆಯಂಟಿ ಸೂರುಳಿಡಿಸುವ ತೆಅದಿ೦ (ಕಾದಂಉ. ೨೨೯). [ಸೂರುಳಿಡು 3- - ಇಸ್ಕು) 

ಸೂರುಳಿಡು, ಸುರುಳಿಡು, ಸೂರಳಿಡು (ಕ್ರಿ). ಆಣೆಯಿಡು; ಪ್ರತಿಜ್ನೆಮಾಡು: 
ಸೂರುಳಿಟ್ಟು ಪುಸಿಯಲ್‌ ಭಾಷಾಪರಿಪಾಲಕಂ . . . ದುಷ್ಕಲಂ ಧನಿಕಂ ಸತ್ಕುಲಜಾತನ್ಮೆ 
(ಸೋಮೇಶ. ೫೨); ಇಲ್ಲದ ದೋಷಮಂ ಬಜ್‌ದೆ ಕಲ್ಪಿಪನಲ್ಪಮೆನಿಪ್ಪ ತಪ್ಪನೊಲ್ಹೆಲ್ಲ 
ರೊಳಾಡುವಂ . . . ಸೂರುಳಿಟ್ಟಲ್ಲದೆ ನಂಬದೀ ದುರುಳನಂ ನೆಲೆ ನೀಗುವೆನೆಂದು 
ಪೇಳ್‌ ಸಖೀ (ರಾಜಶೇ. ೧೧-೧೬೭); ತೂಂಕಡಿಸುತೆ ಸುಯ್ಯುತಾಗುಳಿಸುತಂಜುತ 
ಸೂರುಳಿಡುತ್ತ . . . ಶಂಕರ ಶಂಕರಾಯೆನಲ್ತಡೆಯದು ಜಿಹ್ವೆ (ಶಂಕಶ. ೨೭). 
ಸುರುಳಿಡು: ಈ ಪಡೆಯ ನಾಯಕರೆಂದಹಿತೆಂಬೆಡಹುಕಲ್ಲಳ ಶೇಷವನು 
ಕಿತ್ತಡಿಗೆಯೊಪ್ಪಿಸದಿರಲು ನಾವಲ್ಲೆಂದು ಸುರುಳಿಡಲು (ಜಿರಾಮಾ. ೪೪-೭). ಸೂರಳಿಡು: 
ವೈರಮಂ ಬಿಟ್ಟೀ ಮಹಾಲಿಂಗದಡಿಮುಡಿಯನಾರು ಕಂಡವರಧಿಕವೆಂದು ಹರಿವಿಧಿಗಳುಂ 
ಸೂರಳಿಟ್ಟುಂ (ಗುರುಚಾ. ೪-೪೨). [ಸೂರುಳ್ಕ್‌ 1% ಇಡು] 

ಸೂರುಳಿಸು (ಕ್ರಿ). ೧. ಆಣೆಯಿಡುವಂತೆ ಮಾಡು; ಆಣೆಯಿಡಿಸು : ಮುಂ 
ಕಾಣದುದರ್ಕೆ ಕಾರಣಮಂ ಪೇಟ್‌ಂದು ಬೆಸಗೊಂಡಳ್ಲೆ ಕಾರಣಮಂ ನಿನಗೆ ಪೇಟ್ದಿಪ್ಪೆಂ 
ನೀನಾರ್ಗಂ ಪೇಟೆಯಪ್ಪೊಡೆಂದು .ಸೂರುಳಿಸಿ ಇಂತೆಂದು ಪೇಟ್ತಿಳ್‌ (ವಡ್ಡಾರಾ. ೪೪-೧೦); 
ಸೂರುಳಿಸಿ ನೆಟ್‌ ಬಾಯ ಕಟ್ಟೆ ಹಣವಂ ಕೊಳಲು ಕಲಿವುದೆಂದೊಬ್ಬ ಕುಂಟಿಣಿ ಮಗಳ 
ಬೋಧಿಸಿದಳು (ಸೋಮಚ. ೨-೪೦); ಮಿಗೆ ಕನಲುತರ್ಜುನನಅಿದನಾ ದ್ರೌಪದಿಯ 
ಸೂರುಳಿಸಿ (ಕುವ್ಮಾಎ ೯-೩೫). ೨. ಆಣೆಯಿಡು; ಪ್ರತಿಜ್ಞೆಮಾಡು : ಇನಿತಾನುಂ 
ಸೂಟ್‌ ಸೂರುಳಿಸಿ ನಿರ್ಭಯಂ ಕೊಂಡು ಬಿಲ್ಲನಪ್ರತಿಮಲ್ಲಂ ಏಜ್‌ಸಿ ನೀವಿ 
ಜೇವೊಡೆಯೆ («ಕಾಂತಿಪು ೪-೩); ಬೇಗದಿಂದೀ ಗುಂಡದೊಳು ಮುಳುಗಿ ಸೂರುಳಿಸಲಾಗಿ 
ಬಿಟ್ಟಿಪೆವು (ಸಿದ್ದೇಪು ೧೪-೪೧); ನಾರಿ ನಿನಗೆ ಕೂರ್ಪೆನೆಂದು ಸೂರುಳಿಪುದು ಕೂಡೆ 
[ಪಾಲಾಂ. ಸುರುಳಿಡಿವುದಾಕೆ] ಪೊಯ್ಮೆ ದೂರ ಪೋಪುದೊಡನೆ ಬರ್ಪುದಪ್ಪಿಕೊಳ್ಳುದು 
(ಜನವ. ೧೧-೫೩). (ಸೂರುಳ್ಳ್‌ + - ಇಸ್ಕು) 

ಸೂರುಳು "ಸೂರುಳ್ನ್‌' ನೋ. 

ಸೂರುಳುಗೆಯ್‌ (ಕ್ರಿ). ಪ್ರತಿಜ್ಞೆ ಮಾಡು; ಆಣೆಯಿಡು : ಅಡಗಂ ತಿಂಬವರುಂ 
ಕೆಲವೆಡೆಯೊಳ್ಗೋಮಾಂಸಮೆಂದು ಸೂರುಳುಗೆಯ್ವರ್‌ (ಸಮವ. ೬-೧೯). 

[ಸೂರುಳು (ಆ ಸೂರುಳ್ಳ್‌) *- ಕೆಯ್‌;) 
58 F- 


೮೬೬೦೮ 


ಸೂರ್ತಿಖಾರ. 


ಸೂರುಳ್ನೊಳ್‌ (ಕ್ರಿ. ಪ್ರತಿಜ್ಞೆಮಾಡಿಸು; ಆಣೆಯಿಡಿಸು : ಎಮ್ಮ ಪಿರಿದಪ್ಪ 
ಭೋಗಕ್ಕಂತರಾಯಮಕ್ಕುಮದಃ್‌ಂ. :ಮುನ್ನಮ- ಜೇಟ್ಪ್‌ನೆಂದು ಕೈಯಂ ಮುಗಿದು 
ಸೂರುಳ್ನೊಂಡೊಡಂಬಡಿಸಿ (ಧರ್ಮಾಮೃ.. ೩೧೬೯). ([ಸೂರುಳ್ಳ್‌ 1% ಕೊಳ್‌) 


ಸೂರುಳ್ತು "ಸೂರುಳ್‌, ' ಪರಾ. 


5 | ಸೂರುಳ್ಹು "ಸೂರುಳ್‌' ಪರಾ. 


10| ಸೂರೆಕಾರ 


ಸೂರೂರ್‌ (ನಾ). ಒಂದು ಊರಿನ ಹೆಸರು : ನೊಬಮ್ಪಾಧಿರಾಜಬಿನ್ನಪದಿನ್ನ ನೀತಿ 
ಮಾರ್ಗ್ಗ ಪೆರ್ಮಾನಡಿಗಳು ನೊಳಮ್ಪಾಧಿರಾಜರು ಸೂರೂರಂ ಬಾಳ್ಗರ್ಚ್ಹುಗೊಟ್ಟರ್‌ 
(ಎಕ. ೫, ಕೋಲಾರ.೭೯-೧೩:ಸು. 890). (7 + ಊರ್‌) 

ಸೂರೆ 'ಸೂಣಿ' ನೋ. 

"ಸೂಲ್‌'ಗಾಅ' ನೋ. 

ಸೂರೆಕೊಳ್‌ “ಸೂಚೆಗೊಳ್‌' ನೋ. 

ಸೂರೆಗ "ಸೂಟ್‌ಗ' ನೋ. 

ಸೂರೆಗಳ್ಳ (ನಾ).ಸುಲಿಗೆ ಮಾಡುವವನು: ದುರಾಶೆಯ ದುರುದುಂಬಿಗಳಲ್ಲ 
ಸೂರೆಗಳ್ಳರಲ್ಲ (ಬೆಟ್ಟಅ. ೭೪-೨೬). [ಸೂರೆ (ಆ ಸೂಟ್‌) + ಕಳ್ಳ) 


15| ಸೂರೆಗೈ "ಸೂಣೆಗೈ' ನೋ. 


20 


26 


35 


40 


4s 


ಸೂರೆಗೊಡು "ಸೂಲ್‌ಗೊಡು' ನೋ. 

ಸೂರೆಗೊಳ್‌ "ಸೂಜ್‌ಗೊಳ್‌' ನೋ. 

ಸೂರೆಗೊಳಿಸು (ಕ್ರಿ). ೧. ಲೂಟಿಯಾಗುವಂತೆ, ಮಾಡು. ೨. (ಆಲಂ) 
ವಿಶೇಷವಾಗಿ ಪ್ರದರ್ಶಿಸು : "ಕೈಗಣ್ಮಿ ಪೊಣ್ಮಿ' . . . "ಮಾಂಜಿಯಂಜಿ' 'ಇಂಥ 
ತುಣಕುನುಡಿಗಳು ಅವೆಷ್ಟೋ ಅಂದವಾಗಿ ಬಂದಿವೆ, ಕನ್ನಡಗದ್ಮಪ್ರತಿಭೆ ಕುಣಿಕುಣಿಯುತ್ತ 
ತನ್ನ ಬೆಡಗಿನ ಬಿಂಕವನ್ನೆಲ್ಲ ಸೂರೆಗೊಳಿಸುತ್ತಿರುವಳೇನೊ ಎಂಬಂತೆ (ತವನಿ. ೧೭೯). 

[ಸೂರೆಗೊಳ್‌ (ಆ ಸೂಣಿಗೊಳ್‌) 4 - ಇಸ್ಫು) 

ಸೂರೆಗೊಳ್ಳು "ಸೂಟ್‌ಗೊಳ್‌' ನೋ. ` 

ಸೂರೆಪಾನ್ಮ, ಸೂರಿಪಾನ, ಸೂರಿಪಾನಿ, ಸೂರಿಪಾನೆ, ಸೂರ್ಯಪಾನ, (ನಾ). 
ದೇವರ ಅಡವಾ ರಾಜರ ಮೆರವಣಿಗೆಯಲ್ಲಿ ಗೌರವಾರ್ಥವಾಗಿ 
ಕೊಂಡೊಯ್ಕುವ ಒಂದು ಬಗೆಯ ಫಲಕ ಅಥವಾ ಚಾಮರ : ಸತ್ತಿಗೆ 
ಸೂರೆಪಾನ ಚಾಮರ ಮೊದಲಾದ ಬಿರುದುಗಳಿಂದಲೂ ಒಡಗೂಡಿ ಅರಮನೆಯಿಂದ 
ಹೊರಟು ಕೆಮ್ಮಣ್ಣುಮಟ್ಟಿಯಲ್ಲಿ ದೊರೆಗಳವರಿಗೆ ನಮಸ್ಕರಿಸಿ (ಮಹಾವಂ. 1 ೩೫). 
ಸೂರಿಪಾನ: (8). ಸೂರಿಪಾನಿ: ಪಲ್ಲಕ್ಕಿ ಛತ್ರಿ ಚೌರಿ ಸೂರಿಪಾನಿ ಮೋರ್ಚಾಲ್‌ 
ಬೆಳ್ಳೇಕೈಬಸವ ಬಣ್ಣದ ಆನೆ ಕುದುರೆ . . . ಅನೇಕ ವಾಹನಗಳನ್ನು ಒಪ್ಪಿಸಿದರು 
(ಚಾಮವಂ. ೨೮೦). ಸೂರಿಪಾನೆ : ಉದ್ದರಣೆ ದೊಣ್ಣೆ ಕಲಾಬತ್ತು ಛತ್ರ ಚೌರಿ 
ಸೂರಿಪಾನೆ ಪಲ್ಲಕ್ಕಿ ಅನೆ ಕುದುರೆ ಅಂಬಾರಿ ಹಿತ್ತಾಳೆ ತಾಂಬ್ರಗಳಿಂದ ಮಾಡಿದ ಅನೇಕ 
ಪದಾರ್ಥಗಳು (ಚಾಮವಂ. ೩೧೨); ರಥೋತ್ಸವಕ್ಕೆ ಬೊಂಬೆಯ ರಥವನ್ನೂ . . . ಪಲ್ಲಕ್ಕಿ, 
ಛತ್ರ, ಚಾಮರ, ` ಸೂರಿಪಾನೆ ಮುಂತಾದ ಸೇವೋಪಕರಣಗಳನ್ನೂ ಒಪ್ಪಿಸಿದರು 
(ಮಹಾವಂ. ॥, ೧೪೪). ಸೂರ್ಯಪಾನ್ಮ : ಸುವರ್ಣವಾದ ಗದ್ದಿಗೆ ಮಂಟಪ ಕೆತ್ತಿಗೆ 
ಸೂರ್ಯಪಾನ . . . ನಾನಾಪರಿ ವಾದ್ಮ ದುಂದುಭಿ ನೌಬತ್ತು ನಾ ಮುಂದೆ ಹೊಯ್ದಾದ್ದೆ 
(ಪುರಂದ. 3-೬೯-೮). (ದೇ. ॥ ತೆಲು. ಸೂರೇಪಾನು, ಸೂರ್ಯಪಾನು] £ 

ಸೂರೆಪಾನ್ಕ (ನಾ). ಒಂದು ಬಗೆಯ ಹೂವು; ಸೂರ್ಯಕಾಂತಿಪುಷ್ಟ: 
ಸೂರೆಪಾನದ ಹೂವ ಪುಷ್ಪಕವಿಮಾನದಲಿ ಕುಳಿತು ಬಾಂದಳದಲ್ಲಿ ಏರಬಹುದು 
(ಭಾವಜೀ. ೨೮-೫೪೯). [ಆ ಸೂರ್ಯಪಾನ! 

ಸೂರೆಹೋಗು "ಸೂಲೌವೋಗು' ನೋ. 

ಸೂರ್ಚು (ಕ್ರಿ). ಚುಚ್ಚು; ನಾಟು : ಅವಳೆರಡು ಕರ್ಣರಂಧ್ರದಿ ತಪ್ತಸರಲುಯುಗಳ 
ಸೂರ್ಚಿದಂತೆ (ನವಮೋ. ೬-೫೨). [ಆ ಚುರ್ಚು] ` 

ಸೂರ್ತಿಖಾರ (ನಾ). ಒಂದು ಬಗೆಯ ಕ್ಷಾರ: ಸೂರ್ತಿ ಚವಾಳಾಮಣದ 
ಮೇಲೆ ಕಿಮ್ಮತ್ತು ಇರತಕ್ಕ ಜೀನಸುಗಳು ೧ ಅಕ್ಕಲಖಾರ, ಹಲಕಿ (ಸಂಬಂಧ) . . . 
೫೮ ಸೂರ್ತಿಖಾರ (ಮುಂಬವ್ಕಾ.೧೨೫). [ಸೂರ್ತಿ 3- ಖಾರ, (ಆ ಕಾರ್ಶ)) 


ಸೂರ್ತಿಭಾರ 


ಸೂರ್ತಿಭಾರ (ನಾ). ಅಳತೆಯ ಒಂದು ಪ್ರಮಾಣ: ಆ ಗುಜರಾತಿ ಪುಸ್ತಕದಲ್ಲಿ 
ತೂಕ ಮತ್ತು ಅಳತೆಯ ಎಷಯಕ್ಕೆ ಎಷ್ಟು ಮಾಹಿತಿ ಅದೆ, ಅದರಲ್ಲಿ ತೂಕವು ಎಷ್ಟು 
ಸೂರ್ತಿಭಾರ ಇರುತ್ತದೆ (ಮುಂಬವ್ಕಾ.೧೩ ಪ್ರಸ್ತಾವನೆ). [ಸೂರ್ತಿ 1 ಭಾರ] 

ಸೂರ್ತಿಮುತ್ತು (ನಾ). ಒಂದು ಬಗೆಯ ಶ್ರೇಷ್ಠವಾದ ಮುತ್ತು; ಸೂರತ್‌ 
ದೇಶದ ಮುತ್ತು: ನವರತ್ನಖಚಿತಮಕುಟಾಗ್ರದೊಳ್ಳಿ ಭ್ರಾಜಿಸುವ ಸೂರ್ತಿ ಮುತ್ತಿನ 
ತುರಾಯಿಗಳ ಕಾಂತಿಗಳ್‌ ತವೆ ಗುಂಪುಗೂಡಿ . . , ರಾಜಿಸುವವು (ಅರ್ಚಾವಿ ೨೪-೨೭). 

[ಸೂರ್ತಿ 4 ಮುತ್ತು) 

ಸೂರ್ತಿರೂಪಾಯಿ (ನಾ). ಸೂರತ್‌ದೇಶದ ನಾಣ್ಮ: ಆ ಖಂಡುಗ ಎಷ್ಟು ಸೂರ್ತಿ 

ರೂಪಾಯಿ ತೂಕ (ಇಂಗ್ರೇಜಿ ರೂಪಾಯಿ ತೂಕ) ಇರುತ್ತದೆ? (ಮುಂಬವ್ಕಾ.6 ಪ್ರಸ್ತಾವನೆ). 
(ಸೂರ್ತಿ 3- ರೂಪಾಯಿ) 

ಸೂರ್ತಿವರಹ (ನಾ). ಸೂರ್ತಿರೂಪಾಯಿ : ಇದು ಸೂರ್ತಿವರಹ,ಇದು 
ಸೂರ್ತಿಹಣ . . . ಇದರ ಸಂಗಡ ಕಂಠಿರಾಯವರಹಾ, ಹಣ ಸಹಾ ಸೇರಿಕೊಂಡಿದೆ 
(ಅದೂಟ.೧೦). [ಸೂರ್ತಿ 4 ವರಹ) 

ಸೂರ್ತಿಹಣ (ನಾ). = ಸೂರ್ತಿರೂಪಾಯಿ: ಇದು ಸೂರ್ತಿವರಹ, ಇದು 
ಸೂರ್ತಿಹಣ . . . ಇದರ ಸಂಗಡ ಕಂಠಿರಾಯವರಹಾ, ಹಣ ಸಹಾ ಸೇರಿಕೊಂಡಿದೆ 
(ಅದೂಟ. ೧೦). [ಸೂರ್ತಿ + ಹಣ (ಆ ಪಣವು,)! 

ಸೂರ್ಪ (ನಾ). ಕೇರುವ ಸಾಧನ; ಮೊರ: ಬಸವಭೃತ್ಮಂ ದಲೆನಿಸಿಂತು 
ರಾಜಿಸುತಿರ್ಪ ಕುಸುಮಶರಹರಭಕ್ತ ಮೊನ ವೇಮಾರ್ಯನುಲ್ಲಸದೆ ಸೂರ್ಪಂಗಳಂ 
ತಾಂ ವಿರಚಿಸುತ್ತುಂ (ಆರಾಚ.೨-೧೩-೫). [ಆ ಸಂ. ಶೂರ್ಪ] 

ಸೂರ್ಪುಲ್ಗಡ್ಡಿ (ನಾ). ಸೂರಿನಲ್ಲಿ ಬೆಳೆದ ಹುಲ್ಲಿನ ಕಡ್ಡಿ : ಓರ್ವಳು ಚೇಟಿ 
ಭಕ್ತೆ ನಿರ್ಧರಿಸಿ ತರಿಸಿದಳು ಸೂರ್ಪಲ್ಲಡ್ಡಿಯ (ವೀಶೈಪು.ಆ-೨-೨೬). 

[ಸೂರ್‌ 4 ಪುಲ್‌ + ಕಡ್ಡಿ] 

ಸೂರ್ಮಿ (ನಾ). ಲೋಹದ ಪ್ರತಿಮೆ: ""ಸೂರ್ಮಿ ಸ್ನೂಣಮೆಂದೆನಲು ಲೋಹದಾ 
ಪ್ರತಿಮೆಯಕ್ಕು'' (ಮಂಗರಾ.೯-೨೮). (ಸಂ. 

ಸೂರ್ಯ (ನಾ). ೧.' ನೇಸರು; ರವಿ: ಸೂರ್ಯನುದಯ ತಾವರೆಗೆ ಜೀವಾಳ 
(ಬಸವ.೩೬೬); ಪೃಥಿವಿ - ಅಪ್ಪು- ತೇಜಸ್ಸು - ವಾಯು - ಆಕಾಶ- ಸೂರ್ಯ 
ಚಂದ್ರ - ಜೀವಾತ್ಮ ಇವು ಅವನ ಎಂಟು ಅವಯವಗಳು (ಶಕ್ತಿಎ೬೬); ಸೂರ್ಯನ 
ಮೇಲೆ ಮಣ್ಣು ತೂರಿದರೆ ಮೋರೆ ಮೇಲೆ ಬೀಳುವುದು (ಗಾದ). ೨. ಬಿಳಿಯ 
ಎಕ್ಕದ ಗಿಡ; ಅರ್ಕ: "'ಅರ್ಕಃ- ಎಕ್ಕೆ; ಸೂರ್ಯಕಾಂತ; ಸೂರ್ಯ'' (ಓಷಧಿ. ೧). 
೩. ಮಹಾಮಂತ್ರಗಳಲ್ಲಿ ಒಂದು: ಬ್ರಹ್ಮ ವಿಷ್ಣು ಸೂರ್ಯ ಭೈರವಾದಿ 
ಮಹಾಮಂತ್ರಂಗಳಂ (ಎವೇಕ.೭೫). ೪. [ಗಣಿತ] ಹನ್ನೆರಡು ಎಂಬ ಸಂಖ್ಯೆಯ 
ಸಂಕೇತ. ೫. [ಜ್ಕೋತಿ] ಆಕಾಶದಲ್ಲಿ ಕಾಣುವ ಗ್ರಹಗಳಲ್ಲಿ ಒಂದು: 
ಆಕಾಶದಲ್ಲಿ ಕಾಣುವ ಗ್ರಹಗಳಲ್ಲೆಲ್ಲಾ ಗಾತ್ರದಲ್ಲಿ, ಪ್ರಕಾಶದಲ್ಲಿ, ಸೂರ್ಯನೇ ಅತ್ಮಂತ 
ಹಿರಿಯ ಗ್ರಹ «ಆಕಾಶ. ೬. [ಛಂದ] ಒಂದು ಅಂಶಗಣದ ಹೆಸರು; 
ಎರಡಂಶದ ಬ್ರಹ್ಮಗಣ: ಮಹಾಕ್ಕರದ ಪ್ರತಿಚರಣದ ಮೊದಲಲ್ಲಿ ಒಬ್ಬ ಸೂರ್ಯ 
(ಒಂದು ಬ್ರಹ್ಮಗಣ) . . . ಕೊನೆಯಲ್ಲಿ ಒಬ್ಬ ಚಂದ್ರ (ಒಂದು ರುದ್ರ) ಹೀಗೆ ಗಣಗಳು 
ಬರುತ್ತವೆ (ಛಂದೋಎ.೧೩೩); ಇವಕ್ಕೆ ತೆಲುಗಿನಲ್ಲಿ ಕ್ರಮವಾಗಿ ಸೂರ್ಯ ಇಂದ್ರ 
ಚಂದ್ರಗಣಗಳೆಂದು ಹೆಸರು ಕೊಟ್ಟಿದ್ದಾರೆ (ಕೈಪಿಡಿ. ೧೧೮). ಸಂ.) 

ಸೂರ್ಯಕಾಂತ (ನಾ). ಬಿಸಿಲಿಗೆ ಕಿಡಿ ಕಾರುವುದೆಂದು ನಂಬಲಾದ ಒಂದು 
ಬಗೆಯ ಕಲ್ಲು; ಅರ್ಕಾಶ್ಮ: ಖರಕಿರಣಸ್ಸುರಿತಕ್ಕಿದಿರುರಿವಂತಿರೆ ಸ. ರ್ಬ್ಯುಕಾಂತ 
ಮೆನ್ನೀ ತೇಜಸ್ಸುರಿತಕ್ಕೆ ಸೆಣಸಿನೊಳ್‌ ವನಾಯುರಿಗುಂ ಸೈರಿಸಿದು ತೇಜಮಾ 
ಭುಜಬಲಿಯಾ (ಆದಿಪು.೧೪-೪೨); ಸೂರ್ಯಕಾಂತದ ಶಿಲೆಯಲ್ಲಿ ಅಗ್ನಿಯಿಲ್ಲದನ್ನಕ್ಕ 
ಉಪ್ಣವ ತೋಣಟುವ ಪರಿಯಿನ್ನೆ೦ತೊ (ಬಸವ.೮೦೮); ಮಿಂಚಿನ ಬಗೆಯ ಸೆಕ್ಕೆಯೊ 
ಸೂರ್ಯಕಾಂತಚ್ಛವಿಯ ತೆಕ್ಕೆಗಳೊ (ಕುವ್ಮಾಭೀ.೧-೪೭). "ಚಂದ್ರಕಾಂತ' ಪರಾ. 

[ಸಂ.] 
ಸೂರ್ಯಕಾಂತಮಣಿ (ನಾ). ಇ ಸೂರ್ಯಕಾಂತ : ಅಲ್ಲಿಂಮೇಲೆ ದಶಯೋಜ 


೮೬೬೧ 


ಸೂರ್ಯಪಾನ್ಮ 


ನಾಂತರದೊಳ್‌ ಕಿಂಚಿನ್ಮೂನಯೋಜನವಳಯದಿಂ ಸೂರ್ಯಕಾಂತಮಣಿಮಯಮಾಗಿ 
ಸೂರ್ಯವಿಮಾನಮುಂ (ಸುಕುಮಾ.೧೧-೫೯ ವ). [ಸಂ.] 

ಸೂರ್ಯಕಾಂತಶಿಲೆ (ನಾ). ಸೂರ್ಯಕಾಂತ: ""ತಪನಮಣಿಃ-ಸೂರ್ಯ 
ಕಾಂತಶಿಲೆ'' (ಒಷಧಿ. ೬೬); ಅದು ಹಗಲು ಸೂರ್ಯಕಾಂತಶಿಲೆ. ರಾತ್ರಿ ಚಂದ್ರಕಾಂತಶಿಲೆ 
(ಜಯಂತ.೧೬೬). "ಚಂದ್ರಕಾಂತಶಿಲೆ' ಪರಾ. (ಸಂ. ಸೂರ್ಯಕಾಂತಶಿಲಾ। 

ಸೂರ್ಯಕಾಂತಿ (ನಾ). ೧. ರವಿಯ ಬೆಳಕು,- ಕಾಂತಿ. ೨. ರವಿಯ 
ಬೆಳಕಿಗನುಗುಣವಾಗಿ ತಿರುಗುವ ಸ್ವಭಾವವನ್ನುಳ್ಳ ಅಥವಾ ಸೂರ್ಯನ 
ಕಡೆ ಮುಖಮಾಡಿ ನಿಲ್ಲುವ ಹಳದಿ ಹೂವುಗಳನ್ನು ಬಿಡುವ ಒಂದು ಬಗೆಯ 
ಗಿಡ ಮತ್ತು ಅದರ ಹೂವು: ಸೂರ್ಯಕಾಂತಿ, ಹೊತ್ತು ತಿರುಗ ಹೂ, ಅರ್ಕಪುಪ್ಪ 
(ಮ್ಮಔಗಿ. ೪೨-೮೨೯); ಅಲ್ಲಿ ಪಂಕ್ತಿ, ಸೂರ್ಯಕಾಂತಿ; ಇಲ್ಲಿ ಪನ್ನೇರಿಳೆ, ಅಲ್ಲಿ 
ಹೊಂಗುಲಾಬಿ ಹಂತಿ ; ಇಲ್ಲಿ ಚಿನ್ನವೂಮಳೆ (ಅನಿಕೇ.೨೦-೯). [೫ಂ.] 

ಸೂರ್ಯಕುಲ (ನಾ). ಸೂರ್ಯನು ಮೂಲಪುರುಷನೆಂದು ಭಾವಿಸಲಾದ 
ಒಂದು ವಂಶ: ಸೂರ್ಯಕುಲಪ್ರಸೂತರಾದ ಪೆನುಗೊಂಡ ಚಕ್ರೇಸ್ವರಾದ್ಮನೇಕ ` 
ಬಿರಿದ ಪ್ರಸಸ್ತರಾದ ಸಕಲರಾಜಾಧಿಪತಿಗಳಾದ ದೇಪಂಣವೊಡೆಯರ ಕುಮಾರರು 
(ಎಕ.॥ (8), ಗುಂಡ್ಲುವೇ.೨೬-೧೩;15೦6); ನಿಡುಗಲ್ಲ ಚೋಳರಸರು ತಾವು "ಸೂರ್ಯ 
ಕುಲ''ದವರೆಂದು ಶಾಸನಗಳಲ್ಲಿ ಹೇಳಿಕೊಳ್ಳುವರು (ಕರ್ನಾಸಂ.೨೩೮).  [ಸಂ.) 

ಸೂರ್ಯಗ್ರಹಣ (ನಾ). (ಅಮಾವಾಸ್ಕೆಯ ದಿನಗಳಲ್ಲಿ) ಚಂದ್ರನು ಸೂರ್ಯ 
ಮತ್ತು ಭೂಮಿಗಳ ಮಧ್ಯೆ ಬರುವಿಕೆ; ಭೂಮಿಯ ಮೇಲೆ ಚಂದ್ರನ 
ನೆರಳು ಬೀಳುವಿಕೆ; ಉಪರಾಗ: ೧೦೦೧ ಸಿದ್ಧಾರ್ತಿಸಂವತ್ಸರದ 
ಮಾರ್ಗಸಿರಮಾಸದ ಅಮಾವಾಸ್ಕಯುಂ ಶಂಕ್ರಾನ್ತಿಯುಂ ಸೂರ್ಯ್ಯಗ್ರಹಣದನ್ನು . . . 
ಬಿಟ್ಟಿ ದತ್ತಿ (ಎಕ. ॥ (ಇ), ಹೆಗ್ಗಡ.೧೨೩-೨೩; 1079); ಇಂದು ಪಿತೃದಿನವಿಂದು 
ಸಂಕ್ರಮಣಿಂದು ಸೂರ್ಯಗ್ರಹಣ ಹರಿದಿನವಿಂದು ಯಜ್ಞಾರಂಭದಿನ ವಡ್ಡಂತಿ 
ಲೇಸೆಂದು («ಕುವ್ಕಾವಿ.೭-೧೩); ಸೂರ್ಯಗ್ರಹಣ ಆಗುವುದು ಅಮಾವಾಸ್ಕೆಯ 
ದಿನಗಳಲ್ಲಿ ಮಾತ್ರ, ಕಾರಣ ಚಂದ್ರ, ಸೂರ್ಯ- ಭೂಮಿಗಳ ಮಧ್ಯೆ ಬರುವುದು 
ಆ ದಿವಸಗಳಲ್ಲಿ ಮಾತ್ರ, ಸಾಧ್ಮ (ಆಕಾಶ೪೨). "ಚಂದ್ರಗ್ರಹಣ' ಪರಾ. [ಸಂ] 

ಸೂರ್ಯಜ್ಯೋತಿ (ನಾ). ರವಿಯ ಪ್ರಕಾಶವನ್ನು ಹೊಂದಿರುವ ದೀವಟಿಗೆ, - 
ಹಿಲಾಲು: ಕರದ ದಿವಟಿ ಹಿಲಾಲುಗಳ ಭಾಸುರ ಜಗಂಜ್ಕೋತಿಗಳ ಕಾಂತಿಸ್ಸುರಿತ 
ಸೂರ್ಯಜ್ಮೋತಿಗಳ ಸಾಲುಗಳು ಬೆಳಬೆಳಗೆ (ಆನಂರಾ.೧-೨೪-೩೫). 

[ಸಂ. ಸೂರ್ಯಜ್ಯೋತಿಸ್‌] 

ಸೂರ್ಯತನಯ (ನಾ). ೧. ಆದಿತ್ಮನ ಪುತ್ರ. 
೪. ಕರ್ಣ. ೫. ಸುಗ್ರೀವ. ೬. ವರುಣ. [0.1 

ಸೂರ್ಯತನಯೆ (ನಾ).೧. ಆದಿತ್ಮನ ಪುತ್ರಿ. ೨. ಯಮುನಾನದಿ; 
ಯಮುನೆ: ಸೂರ್ಯತನಯೆಯನುತ್ತರಿಸಿ ಮತ್ತೆ ದಾಂಟಿ ಸುರನಿಮ್ನಗೆಯನಾ 
ಶೃಂಗಿಬೇರಮಂ ಪೊಕ್ಕು (ಶ್ರೀರಾಮಾ.೧೭೪-೬೦೪). [ಸಂ. ಸೂರ್ಯತನಯಾ] 

ಸೂರ್ಯನಕ್ಷತ್ರ (ನಾ). ಇಪ್ಪತ್ತೇಳು ನಕ್ಷತ್ರರಾಶಿಗಳಲ್ಲಿ ಸೂರ್ಯನು 
ಇರಬೇಕಾಗಿದ್ದ ನಕ್ಷತ್ರರಾಶಿ. [ಸಂ.1 

ಸೂರ್ಯನಮಸ್ಕಾರ (ನಾ). (ಆದಿತ್ಯವಾರದಂದು, ಉದಯವಾಗುತ್ತಿರುವ) 
ಸೂರ್ಯನಿಗೆ ಮಾಡುವ ಸಾಷ್ಟಾಂಗನಮಸ್ಕಾರ: ಮುಂಜಾನೆ ಕುಸ್ತಿಯಾಡು 
ವವರ ಗುಂಪುಗಳೂ ಸೂರ್ಯನಮಸ್ಕಾರ ಹಾಕುವವರೂ ಅಲ್ಲಲ್ಲಿ ಕಾಣಸಿಗುವರು 
(ಬೆಟ್ಟಹೂ. ೧). [ಸಂ.] 

ಸೂರ್ಯನಾಡಿ (ನಾ). ಶರೀರದ ಒಂದು ನಾಡಿ: ದಕ್ಷಿಣಭಾಗದ ಪಿಂಗಳನಾಡಿಯೇ 
ಸೂರ್ಯನಾಡಿಯೆಂದು ಗಂಗಾನದಿಯೆಂದು ಪೇಳಲ್ಪಡುವುದು (ಅಖಂಡೇ.೨೧೮-೫೮). 

[ಸಂ.] 

ಸೂರ್ಯಪಾನ್ಮ “ಸೂರೆಪಾನ,' ಮೋ. 

ಸೂರ್ಯಪಾನ (ನಾ). ೧. ಬಿಸಿಲನ್ನು ಅನುಭವಿಸುವುದು. ೨. ಎ ಸೂರ್ಯ 
ಕಾಂತಿ ೨ : ಸೂರ್ಯಪಾನವೆಂಬ ಪುಷ್ಪವು ಸೂರ್ಯೋದಯವಾದ ಕೂಡಲೆ ಪೂರ್ವಕ್ಕೆ 


೨. ಶನಿ. ೩. ಯಮ. 


ಸೂರ್ಯಪುಟ, 


ತಿರುಗಿ ಸೂರ್ಯನ ಸಂಗಡ ಸಾಯಂಕಾಲದವರೆಗೆ ತಾನೂ ತಿರುಗುತ್ತದೆ (ಮುಂಬಲು. 
ಆ ಕೋಣನ ಮುಂಡದ ಮೇಲೆ ಸೂರ್ಯಪಾನ ಹೂವಿನಂತೆ ಬಿಳಿ ಹಳದಿ 
ಕೂದಲಿನ ದೊಡ್ಡ ದಾಸೆ(ಮಚ್ಚೆ)ಯಿತ್ತು (ಕಂಬಹು.೪೫); ಸೂರ್ಯಪಾನವ ನೋಡು 
"ಹೇಗೆ ನಿಂತಿಹುದು (ಸೂರ್ಯಪಾ.೧-೯). (ಸಂ. 
ಸೂರ್ಯಪುಟ್ಮ "ಸೂರಿಯಪುಟ' ನೋ. 
ಸೂರ್ಯಪುಟ (ನಾ). ಸೂರ್ಯನ ಕಿರಣಗಳಿಂದ ಕಾಯಿಸುವುದು: ಕಗ್ಗಲಿ 
ಬೇರು, ಉಳ್ಳಿ, ಬಜೆ . . . ಜಜ್ಜಿ, ಕುಟ್ಟಿ, ಎಳ್ಳೆಣ್ಣೆ, ಇಪ್ಪೆಯೆಣ್ಣೆ . . . ಒಂದು 
ಸೊಲಿಗೆಯಲ್ಲಿ ಕೂಡಿಸಿ . . . ಸೂರ್ಯಪುಟದಲ್ಲಿಟ್ಟು ಮೈಗೆ ಲೇಪನ ಮಾಡಲು ಸನ್ನಿಪಾತ 
ಗುಣಮಕ್ಕು೦ «ಸಕವೈ.೧೭೮); ಆಯತದಿಂ ಗಂಗುಂಗೇಕಾಯಂ ತಾ ತಂದು 
ಸೂರ್ಯಪುಟದೊಳ್‌ ಸಪ್ರೋಪಾಯದಿ ತೆಗೆದೆಣ್ಣೆಯನು (ಕರ್ನಾಕ. ೫೬). [ಸಂ.] 
ಸೂರ್ಯಪುತ್ರ (ನಾ). ೧. ಆದಿತ್ಮನ ಮಗ. ೨. ಶನಿ. ೩. ಯಮ. ೪. ಕರ್ಣ. 
೫. ಸುಗ್ರೀವ. ೬. ವರುಣ. ಸಂ.) 
ಸೂರ್ಯವಪ್ರದಕ್ಷಿಣೆ (ನಾ). ರವಿಯನ್ನು ಸುತ್ತುಹಾಕುವಿಕೆ; ಸೂರ್ಯನ 
ಸುತ್ತಲೂ ಚಲಿಸುವಿಕೆ: ಅದರಿಂದ ಭೂಮಿ ಸೂರ್ಯನನ್ನು ಸುತ್ತುತ್ತಲೇ ಇದೆ. 
ಸೂರ್ಯವಪ್ರದಕ್ಷಿಣೆ ಮಾಡುತ್ತಿದೆ (ಅಕಾಶ.೪೪). [ಸಂ. ಸೂರ್ಯಪ್ರದಕ್ಷಿಣ) 
ಸೂರ್ಯಬಂಧು (ನಾ). ಒಂದು ಬಗೆಯ ಕೆಂಪುಹೂವು; ಸೂರ್ಯಕಾಂತಿ 
ಪುಷ್ಪ: "“ರಾಗಪುಷ್ಪಃ- ಸೂರ್ಯಬಂಧು'' (ಓಷಧಿ.೧೩೮). (ಸಂ.] 
ಸೂರ್ಯಬಿಂಬ (ನಾ). ರವಿಯ ಆಕೃತಿ,- ಬಿಂಬ: "ಚಂದ್ರಬಿಂಬ' ಪರಾ. 
[ಸಂ.) 
ಸೂರ್ಯಭಕ್ತ (ನಾ). ೧. ಆದಿತ್ಕನನ್ನು ಪೂಜಿಸುವವನು; ಸೂರ್ಯನ 
ಭಕ್ತ. ೨. ಒಂದು ಬಗೆಯ ಔಷಧೀಮೂಲಿಕೆ: "“ಬ್ರಾಹ್ಮೀ- ಹೊನ್ನಗನ್ನೆ, 
ಒಂದೆಲಗ, ಸೂರ್ಯಭಕ್ತ, ಗಂಧರ್ವದೂರ್ವೆ'' (ಒಷಧಿ.೧೦೮); ಅವರೆಯ ಬೇರು 
. ಸೂರ್ಯಭಕ್ತನ ಬೇರು ಶುಂಠಿ ಮೆಣಸು ಹಿಪ್ಪಲಿ ಎಂಬ ತ್ರಿಕಟುಕ 
ಇವುಗಳಲ್ಲಾವುದಾದರೊಂದನು ಹಾಲಿಂದ ಅರೆದು ಪಾನ ಲೇಪನಂಗಳ ಮಾಡಿಸಲು 
ಕಳ್ಳಿಯ ಹಾಲ ವಿಷ ಪರಿಹರವಹುದು (ವೈದ್ಮಸಾ.॥, ೨೨೭). ([ಸಂ.) 
ಸೂರ್ಯಭೇದನ (ನಾ). ೧. [ಯೋಗ] ಎಂಟು ವಿಧವಾದ ಕುಂಭಕಗಳಲ್ಲಿ 
ಒಂದು: ಸೂರ್ಯಭೇದನ ಉಚ್ಚಾಯಿ ಸೀತ್ಕಾರಿ ಶೀತಳಿ ಭಸ್ತ್ರಿಕೆ ಭ್ರಾಮರಿ ಮೂರ್ಛೆ 
ಕೇವಲಮೆಂಬಷ್ಟಕುಂಭಕಪ್ರಕಾರಂಗಳುಂ (ಎವೇಕ.೧.೨). ಪ. ಒಂದು ಬಗೆಯ 
ಆಸನ: ಸೂರ್ಯಭೇದನ ವ್ಮಾಯಾಮದಲ್ಲಿ ೧೫ ಪ್ರಕಾರ ಆಸನಗಳಿರುತ್ತವೆ 
(ಬ್ರಹ್ಮಜೀ. ೨೧೫). [ಸಂ.) 
ಸೂರ್ಯಮಂಡಲ (ನಾ). ರವಿಯ ವರ್ತುಲ; ಸೂರ್ಯಬಿಂಬ: 
ತ್ರಿಕೋಣಮಂಡಲವು ಅಗ್ನಿಮಂಡಲವೆಂತಲೂ ಷಟ್ಕೋಣ ವಾಯುಮಂಡಲವೆಂತಲೂ 
ದ್ವಾದಶಕೋಣ ಸೂರ್ಯಮಂಡಲವೆಂತಲೂ . . . ಹೀಗೆ ೬ ಮಂಡಲಗಳೂ ಇರುವುವು 
(ಹಸಾರ.೮--೪ ತಾತ್ಪರ್ಯ). [ಸಂ.1 
ಸೂರ್ಯಲೋಕ (ನಾ). ಆದಿತ್ಮನ ಪ್ರಭುತ್ವದಲ್ಲಿ ಇರುವ, ರವಿಯ ಸುತ್ತ 
ಆವೃತ್ತವಾದ ಪ್ರದೇಶದಲ್ಲಿರುವುದೆಂದು ನಂಬಲಾದ ಸ್ವರ್ಗಲೋಕ. 
“ಚಂದ್ರಲೋಕ' ಪರಾ. (ಸಂ. 
ಸೂರ್ಯವಂಶ (ನಾ).ವ ಸೂರ್ಯಕುಲ: ಸೂರ್ಯವಂಶದ ಕ್ಷತ್ರಿಯಂ 
ದಿಳೀಪನಾತನ ಮಗಂ ರಘ: (ಕೊಲ್ಲಾಶಾ. ೧೫-೩೨; 1186); ಉದಯಪುರದ 
ಮಹಾರಾಜನ ಸೂರ್ಯವಂಶದವನೆಂದು . . . ಎಣಿಸಲ್ಪಟ್ಟಿದ್ದಾನೆ (ಭೂಗೋಳ. ೬೪). 
“ಚಂದ್ರವಂಶ' ಪರಾ. (ಸಂ.] 
ಸೂರ್ಯವಾದ್ಯ (ನಾ). ೧. (ತಮಟೆ ಅಥವಾ ಮದ್ದಲೆಯಂಥ) ಒಂದು 
ಬಗೆಯ ಚರ್ಮವಾದ್ಕ. ೨. ಒಂದು ಬಗೆಯ ಧ್ವಜ: ಬಿಳಿ, ಕೆಂಪು, ಹಸುರು 
ಮತ್ತು ಹಳದಿ ಛತ್ರಿಗಳು, ಸೂರ್ಯವಾದ್ಕ, ಚಂದ್ರವಾದ್ಕ, ಒಂಟೆ ಮೇಲೆ ನಿಶಾನಿ 
(ಗುರುದ.೧). "ಚಂದ್ರವಾದ್ಕ' ಪರಾ. [೫0.1 ತೆಲು. ಸೂರ್ಯವಾದೃ] 
ಸೂರ್ಯವಿಮಾನ (ನಾ). [ಜೈನ] ಸ್ವರ್ಗಗಳಲ್ಲಿ ಒಂದು: ಅಲ್ಲಿಂ ಮೇಲೆ 


೬-೨೭೪); 


೮೬೬೨ 


15 


ಸೂರ್ಯೋದಯ 


ದಶಯೋಜನಾಂತರದೊಳ್‌ ಕಿಂಚಿನ್ಯೂನಯೋಜನವಳಯದಿಂ ಸೂರ್ಯಕಾಂತ 
ಮಣಿಮಯಮಾಗಿ ಸೂರ್ಯವಿಮಾನಮುಂ . . . 
"ಚಂದ್ರವಿಮಾನ' ಪರಾ. (ಸಂ. 

ಸೂರ್ಯವೀಢಿ (ನಾ). ಪಟ್ಟಣದ ಪೂರ್ವದಿಂದ ಪಶ್ಚಿಮದಿಕ್ಕಿಗೆ ಹೋಗುವ 
ಹೆದ್ದಾರಿ: ಇದಿರ್ಗೊಂಡು ಕೊಂಡುಬರುತಿರೆ ನಂಬಿಯಣ್ಣನಂ . . . ಎಸೆದು 
ರವಿಯೋಲ್ಕೆಪ ಸೂರ್ಯವೀಥಿಯ ನಡುವೆ (ನಂಬರ. ೯-೮೬); ಸೂರ್ಯವೀಧಿಯೊಳವಂ 
ತಳ್ಳದೈತರುತ್ತಮಿರೆಯಿರೆ (ರಾಜಶೇ.೧೪-೬೧ ವ); ಅಲ್ಲಿಂದ ಮುಂದಕ್ಕೆ ಹೋಗಿ 
ಸೂರ್ಯವೀಧಿಯ ಕಂಡು ಪೊಕ್ಕು (ಅಖಂಡೇ.೨೦೬-೪೬). [ಸಂ.) 

ಸೂರ್ಯವೀಧಿ (ನಾ). ಎ ಸೂರ್ಯವೀಧಿ: ತಳರ್ವೆಳವೆಣ್ಗಳ ನಯನಾಂಚಳರುಚಿ 
ಚಂದ್ರಿಕೆಯನಾಂತು ಪೊಂದೊಡಿಗೆಗಳುಜ್ವಳಕಿರಣಮೆಂಬ ಬಿಸಿಲಂ ತಳೆದಲ್ಲಿಯ 
ಸೋಮಸೂರ್ಯವೀಧಿ!ಪಾಠಾಂ. ಧಿ)ಗಳೆಸೆಗುಂ (ರಾಜಶೇ೨-೯೦). "ಚಂದ್ರವೀಧಿ' ಪರಾ. 

[ಸಂ.) 

ಸೂರ್ಯವೃಕ್ಷ (ನಾ). ಎಕ್ಕದ ಗಿಡ; ಅರ್ಕ: ""ಅರ್ಕಾಹ್ವಃ, ವಸುಕಃ . . . 
ಅರ್ಕಪರ್ಣಃ-೭ ಎಕ್ಕಗಿಡ, ಯಕ್ಕೇಗಿಡ, ಸೂರ್ಯವೃಕ್ಪ'' (ಸಿದ್ಧಾಂತಿ.೧೩೧). [ಸಂ.] 

ಸೂರ್ಯಸಿದ್ದಾಂತ (ನಾ). ಪ್ರಸಿದ್ಧವಾದ ಒಂದು ಜ್ಕೋತಿಶ್ಶಾಸ್ತ್ರಗ್ರಂಥ. 

[ಸಂ.) 
ಸೂರ್ಯಸುತ (ನಾ). ೧. ಆದಿತ್ಕನ ಪುತ್ರ. ೨. ಶನಿ. ಒ.ಯಮ: ಸೂರ್ಯಸುತಂ 
. ಇವರ್‌ ಮುಕ್ತರಪ್ಪರ್‌. ಸಂದೆಯಂ ಬೇಡಮೆಂದಂ 

೪. ಕರ್ಣ. ೫. ಸುಗ್ರೀವ. ೬. ವರುಣ. [ಸಂ 

ಸೂರ್ಯಸ್ನಾನ (ನಾ). (ರೋಗಚಿಕಿತ್ಸೆಗಾಗಿ) ಬಿಸಿಲಿಗೆ ಮೈಯೊಡ್ಡುವುದು: 
ಸೂರ್ಯಸ್ನಾನ ಮಾಡುವುದರಿಂದ ಶರೀರದ ತ್ವಚೆಯು ಕಾಯ್ದು ರಕ್ಷಶುದ್ಧಿ ಮತ್ತು 
ವೃದ್ಧಿಯಾಗುತ್ತದೆ (ಬ್ರಹ್ಮಜೀ೧೭೮). [ಸಂ.] 

ಸೂರ್ಯಸ್ವರ (ನಾ). [ಯೋಗ] ಮೂಗಿನ ಬಲಹೊರಳೆಯಲ್ಲಿರುವ 
ಸೂರ್ಯ ಎಂಬ ವಾಯುವಿನ ಸಂಚಾರ: ದೂರಪ್ರಯಾಣಕ್ಕೆ ಚಂದ್ರಸ್ವರ 
ಸಮಾಪಪ್ರಯಾಣಕ್ಕೆ ಸೂರ್ಯಸ್ವರ... . . ಮೊದಲಾದುವುಗಳಂ ತಿಳಿದು (ವಿವೇಕ.೧೪೩). 
“ಚಂದ್ರಸ್ವರ' ಪರಾ. (ಸಂ.) 

ಸೂರ್ಯಾನ್ನಿ (ನಾ). ಪಂಚಾಗ್ನಿಗಳಲ್ಲಿ ಒಂದು; ಸೂರ್ಯನಿಂದ ಉಂಟಾಗುವ 
ಉಷ್ಣತೆ; ಬಿಸಿಲು: ಕಾಲಾಗ್ನಿ ಬಾಡಬಾಗ್ನಿ ಪಾಷಾಣಾಗ್ನಿ ವೈದ್ಯುತಾಗ್ನಿ ಸೂರ್ಯಾಗ್ನಿ 
ಎಂಬ ಸೂಕ್ಷ್ಮಬಿಂದುರೂಪ ಪಂಚಾಗ್ನಿಧ್ಕಾನಯುಕ್ತನಾಗಿ (ವಿವೇಕ.೧೨೬). [ಸಂ.) 

ಸೂರ್ಯಾತಪ (ನಾ). ರವಿಯ ಶಾಖ ; ಬಿಸಿಲು: "" ಬಸಿಲೆಂದು ಸೂರ್ಯಾತಪಂ'' 
(ಶಬ್ದಮಂ.೧೬); ರಾಕ್ಷಸರುಧಿರಸಿಕ್ತವಲ್ಕಲವನಾರಿಸಲೈಲ್ಲಿ ಪೇಳ್‌ ಸೂರ್ಯಾತಪಂ? 
(ಶ್ರೀರಾಮಾ.೨೩೦-೬೩). [ಸಂ.] 

ಸೂರ್ಯಾವರ್ತನ (ನಾ). ಒಂದು ಬಗೆಯ ಸನ್ನಿಪಾತರೋಗ: ತಲೆ ಅತ್ಮಂತ 
ಬಾವುದುಂ . . . ಹಣೆಗಣ್ಣು ಹಾರುವುದುಂ, ಇನಿತು ಸನ್ನಿಪಾತರೋಗಲಕ್ಷಣಂ. ಇದನ್ನು 
ಸೂರ್ಯಾವರ್ತನವೆಂಬುವರು (ಎವೈಎ. ೧೯೦). "ಚಂದ್ರಾವರ್ತ' ಪರಾ. ಸಂ.) 

ಸೂರ್ಯಾಶ್ವ (ನಾ). ಆದಿತ್ಮನ ಕುದುರೆ : ಪವಮಾನಾತ್ಮಜನಂ ಜವಪ್ರಸರದಿಂ 
ಸೂರ್ಯಾಶೃಮಂ ಶಕ್ರವಾಹವನಕ್ಸೂಣಗುಣಂಗಳಿಂ ಮಿಗುವ ಜಾತ್ಮಶ್ವಂಗಳಂ 
(ಪುಷ್ಪಪು. ೨-೫೮). (ಸಂ.] 

ಸೂರ್ಯಾಸ್ತ (ನಾ). ಹೊತ್ತು ಮುಳುಗುವುದು; ರವಿಯು ಅಸ್ತನಾಗುವಿಕೆ: 
ಮಧ್ಯಬಿಂದುವ ಮರೆತು ತಿರುಗದಿರಲೀ ಚಕ್ರ . . . ಶಿಶುಪಾಲವಧೆಗಿರಲಿ, ಸೂರ್ಯಾಸ್ತ 
ಒದಗಿರಲಿ ಪಾರ್ಥಪ್ರತಿಜ್ಞೆಗಿದು ಮರುಗದಿರಲಿ (ನಲಮು. ೨೩-೧೫). [ಸಂ.] 

ಸೂರ್ಯಾಸ್ತಸಮಯ (ನಾ). ರವಿಯು ಮುಳುಗುವ ಹೊತ್ತು ; ಸಾಯಂಕಾಲ; 
ಸಂಜೆ: ಅಶ್ವತ್ಥಾಮ ಕೃಪ ಕೃತವರ್ಮರು . . . ಸೂರ್ಯಾಸ್ತಸಮಯಕ್ಕೆ ಹತ್ತಿರದಲ್ಲಿದ್ದ 
ಒಂದು ಕಾಡನ್ನು ಸೇರಿದರು (ವಚಭಾ.೩೧೪). [ಸಂ.] 

ಸೂರ್ಯೋದಯ (ನಾ). (ಪೂರ್ವದಿಕ್ಕಿನಲ್ಲಿ) ರವಿಯು ಕಾಣಿಸಿಕೊಳ್ಳುವುದು; 
ಹೊತ್ತು ಮೂಡುವುದು; ಬೆಳಗು : ಪೂರ್ಣಶಶಿಶುಚಿಗೆಳಸುವ ಚಕೋರಕುಲದವೊಲು 


ಇರ್ಕು೦ (ಸುಕುಮಾ.೧೧-೫೯ ವ). 


(ರಾಮಾಶ್ವ ೧೦೭-೨). 


ಸೂರ್ಯೋಪರಾಗ 


ಸೂರ್ಯೋದಯಕೆ ಮನವಲರ್ವ ಚಕ್ರಂಗಳವೊಲಾಗಳಖಿಳ ಶಿವೈಕ್ಕರು ನಿನ್ನ ಬರವಂ | 
ಬಯಸುವರು (ಬಸಪು.೩೭-೫೪); ಪರಿವಾಸರದ ಸೂರ್ಯೋದಯದೊಳಲ್ಲಿಂದ ಯಾದವರ | 
ದಂಡು ನಡೆದುದು ಪಥದೊಳು (ಚೈಮಭಾ. ೭-೧೨). "ಚಂದ್ರೋದಯ' ಪರಾ. (ಸಂ.] 

ಸೂರ್ಯೋಪರಾಗ (ನಾ). ಎ ಸೂರ್ಯಗ್ರಹಣ: ತಾ(ಉ) ಶ್ರಾವಣ ಬ ೩೦ 
ಸಿರವಾರ ಸೂರ್ಯೋಪರಾಗಪರ್ವಣಿ ಪುಣ್ಯಕಾಲದಲ್ಲಿ . . . ರುದ್ರಮುನಿದೇವಾರಾಧ್ಮರ 1 
ವಶಕ್ಕೆ ಬರೆಶಿ ಕೊಟ ಶಾಸನಕ್ರಮವೆಂತೆಂದರೆ (ಎಕ. ೪॥ (್ಣ), ಮಳವ. ೧೨೪-೧೪;1673); 
ಸೂರ್ಯೋಪರಾಗಮೇನಿಂದು ಹುಣ್ಣಮೆಯೊಳೆನೆ ನಕ್ಷತ್ರವೊಂದಿಲ್ಲ 

[ಸಂ.1 

ಸೂರ್ಯೋಪಲ (ನಾ). ವ ಸೂರ್ಯಕಾಂತ: ವಿಭವಶರಧಿ ಚಂದ್ರೋದ್ಲಮಂ 
ಶೌರ್ಯಸೂರ್ಯೊೋಪಲಭಾಸ್ವತ್ಸಂಪದಂ ತನ್ನೃಪತನಯನೊಳೊಂದಿ ಚಿತ್ತಕ್ಕೆ 
ಮಾಡಿತ್ತೊಲವಂ (ಚಂದ್ರಪು.೪-೬). (ಸಂ.) 

ಸೂಲ್‌, ಸೂಲ್ಲ, ಸೂಲು (ನಾ). ೧. (ಪ್ರಾಣಿಗಳು) ಗರ್ಭಧಾರಣೆ 
ಮಾಡುವುದು, - ಗಬ್ಬವಾಗುವಿಕೆ: "ಸೂಲಾಕಳು', "ಸೂಲಾವು' ಪರಾ. 
೨. ಹೆರಿಗೆ; ಪ್ರಸವ: "ಸೂಲಳಲ್‌', "ಸೂಲ್ಮುಲುಕು' ಪರಾ. ೩. ಸಂತತಿ; 
ಸಂತಾನ: ತೋಳ ವಾಯಸದ ಮೊಲದ ಕರಡಿಯಾ ಸೂಲದೊಂದಿರದ ಬೆಂದ |15 
ಮೊರಡಿಯ . . . ಪೋಲ್ವ ಮುಗಿಲ ಕಣ್ಣ ಮಟ'ಯನಾ(ಲಾ)ರ್ವೊಡಂ ಕಲ್ಪದುಸ್ಮಿತಿಯ 
ಮೇಘರೂಪಮಂ (ಅಟ್ಟಮ.೮-೧೨). ಸೂಲ್ಮ : ಪ. ಬಾಳೆಯು ಒಂದೇ ಸೂಲ, ಒಂದೇ 
ಗೊನೆ ಈಯುತ್ತದೆ (ಮುಂಬಲು. ೨-೪೭); ಒಂದು ಸೂಲದ ಹೈನವು ಸುಮಾರು ಒಂದು 
ವರ್ಷ ನಡೆಯುತ್ತದೆ (ಎಜ್ಞಾಭೂ.೨೪). "ಸೂಲಗಿತ್ತಿ', "ಸೂಲಮನೆ' ಪರಾ. 
೩. ಬಯಕೆಗಳು ಬಸಿರುಗಳು ಹಡೆದದ್ದು ಹಿಂಗಿದ್ದು ಮೂವತ್ತುಮೂರುಕೋಟಿ ! |20 
ಸೂಲಗಳು ಮೂವತ್ತುಮೂರುಕೋಟಿ! (ಗರಿ.೫೦-೧೧). ಸೊಲ್ಲು: ೧. 
""ಸೂಲು ಇ ಆಕಳ ಗಬ್ಬ'' (ಜಾನಕೋ.೫೦); ಸೂಲು ತಪ್ಪಿದರೆ ಗೊಡ್ಡೇ? (ಗಾದ). 
೨. ವನಿತೆಯ್ಕೈೆದಾಜು ಸೂಲಂ ಗೆಲಿದಳುಆ್‌ ತನ್ನ ತನುವಿನೈದಾಅವಗುಣಂಗಳಂ 
ಗೆಲಿದಂತೆ (ಸಿದ್ಧರಾ.೧-೩೪); ಒಳ್ಳಸಿರ ಕಾಲಕ್ಕೆ ಸೊಗದ ಸೂಲನು ನಡಸಿ ಕಲ್ಲ ಬಾಯನು 
ನುಡಿವ ಕಲೆಯೊಪ್ರಿಗೆ (ದ್ರಾಕ್ಷಿದಾ.೭೦-೧). 

ಸೂಲ್ಮ "ಸೂಲ್‌' ನೋ. 

» ಸೂಳ (ನಾ). ಚೂಪಾದ ತುದಿಯಿಂದ ಕೂಡಿದ ಒಂದು | 
ti ಶೂಲ: ಮಹಿಷಾಸುರನಂತೆ ಸೂಲದೊಳ್‌ ನೊಂದು ನರಳ್ವ ಕಳ್ಳರಿಂ 
(ಕಾವ್ಮಸಾ. ೫೨೯ ಶೂದ್ರಕ); ಅರಸಂ ಶ್ಮಶಾನದ ಸೂಲದೊಳ್‌ ಯಮದಂಡನನಿಕ್ಕಿ 
ಮೆಂದಾಳ್ಗಳ್ಲೆ ಬೆಸವೇಟ್ಹೊಡೆ (ವಡ್ಡಾರಾ. ೧೨೪-೨೮); ಇಂತೀಗಳೆ ಪಿಡಿದುಯ್ದು | 
ಸೂಲದೊಳೊತ್ತಿಂ ಪೋಟ್ಲುಂ . ಕೊಳನೆಳವುಟುಗಳ್ಗೆ ತಿನಬಡಿಸುವೆವು 
(ರಾಮಾಶ್ಟ.ಆ೦-೧೨); ತಾಟಗಿತ್ತಿ ತಿರುಮಲದೇವಿ . . . ನಿಮ್ಮ ಸೂಲಕೆ ಸಾ 


(ಗೊಲ್ಲೊಢಾ. 


೧೨-೩೧೮). 


ಸೂಳ: ಕಡಿತಲೆಯ ಸುರಗಿಯ ಕೊಂತದ ಸೂಳದ ಬಲ್ಲಣೆಯ 
ಮೂಡಿಗೆಯ ಭಟರ ದೆಖ್ಚಾಳಂ ನೇರಮಾಗೆ (ರಾಮಾಶೃ.೫೦-೭). (ಆ ಸಂ. ಶೂಲ] 

ಸೂಲಂಗ್ಮಿ "ಸೂನಗೆ” ನೋ. 35 

ಸೂಲಂಗ್ಡಿ, ಸೂನಂಗ್ಧಿ (ನಾ). ಕಬ್ಬಿನ ಹೂವು: ಪ್ರಕೃತಿಪೂಜೆಗೆ ಹಿಡಿದ 
ಚಾಮರಗಳಂತೆ ಕಬ್ಬಿನ ಸೂಲಂಗಿ(ಹೂವು) ಗಳು ಬೀಸಾಡುತ್ತಿದ್ದವು (ಅವತಂ.೧೨); 
ಕಬ್ಬಿನಲ್ಲಿ ಸೂಲಂಗಿ ಹೊರಟ ಹಾಗೆ (ಗಾದ). ಸೂನಂಗ್ಗಿ : ಮಹಿತಾಮೃತೋಪಮಾದ್ಭುತ 
ಇಕ್ಲುದಂಡದೋಳ್‌ ಪ್ರಬಲ ಸೂನಂಗಿ ಸಂಭವಿಸಿದಂತೆ (ಹನುಮ.೭೮). (7 


(ನಾಪದ. ೧೬೩). 


ಸೂಲಗಾತಿ (ನಾ). ಹೆರಿಗೆಯನ್ನು ಮಾಡಿಸುವವಳು; ಮಗುವಿನ ಜನನಕ್ಕೆ | 


ಸಹಾಯ ಮಾಡುವ ಹೆಂಗಸು; ಸೂಲಗಿತ್ತಿ: (8). 
(ಸೂಲ, (ಆ ಸೂಲ್‌)+ - ಕಾತ್ಮಿ) 
ಸೂಲಗಿ 'ಸೂನಗೆ' ನೋ. 
ಸೂಲಗಿತಿ "ಸೂಲಗಿತ್ತಿ' ನೋ. 
ಸೂಲಗಿತ್ತಿ, ಸೂಲಗಿತಿ (ನಾ).ಎ ಸೂಲಗಾತಿ: 
ಸೂಲಗಿತ್ತಿಯಕ್ಕುಂ'' (ಮಂಗರಾ. ೯೧-೮); ಸಂಗಸಂಯೋಗವಿಲ್ಲದೆ ಬಸುಯಾಯಿತ್ತು | 


೮೬೬೬ 


10! ಸೂಲಮುನೆ (ನಾ). ಹೆರಿಗೆಯ ಕೋಣೆ; 


(ದೇ. | ತಮಿ. ಮಲ. ಚೂಲ್‌;ತೆಲು. ಚೂಲು] [25] 


""ಸೂತಕೃತಯೆನೆ |45 


ಸೂಲು 
2 


ಕೂಸೆದ್ದು ಕುಣಿದಾಡಿ ಸೂಲಗಿತ್ತಿಯನವಗ್ರಹಿಸಿತ್ತು 
ಬೆಚ್ಚುನೀರಂ ಸೂಸಿ . . . ಸೂಲಗಿತ್ತಿಯರು ಪೊಕ್ಕುಳ್ಗೊಯಿದು ಮೇಲೆ ನಿವಾಳಿಸಿದರು 
ರತ್ನದಾರತಿಗಳ (ಸೂಬಸೋ.೪-೧೮); ಅಲ್ಲಿಂದ ನೇರವಾಗಿ ಹಳ್ಳಿಯ ಸೂಲಗಿತ್ತಿಯೊಬ್ಬಳ 
ಮನೆಗೆ ಹೋದಳು (ಪುನರು.೮). ಸೊಲಗಿತಿ: ಸೂಲಗಿತಿಯರುತ್ಸವದಿಂದ ಮಿಂದು 
ದುಕೂಲವ ನಿಉಿವಿಡಿದುಡಲು (ಮೋಹತ.೧೭-೨೫). 
(ಸೂಲ, (ಆ ಸೂಲ್‌) *- - ಗಿತ್ತಿ./ ತುಳು. ಸೂಲಗಿತ್ತಿ) 
ಸೂಲಪಾಣಿ, ಸೂಳಪಾಣಿ (ನಾ). ಶೂಲವನ್ನು ಹಿಡಿದಿರುವವನು; ಶಿವ. 
ಸೂಳಪಾಣಿ: ಪೂರ್ವಪದಂ ತದ್ಬವಮಾದುದರ್ಕೆ - ಶೂಲಪಾಣಿ - ಸೂಳಪಾಣಿ 
[ಆ ಸಂ. ಶೂಲಪಾಣಿನ್‌) 


(ಅವಚಂ.೧೩೭-೬೨೮): ಬಾಲಗೆ 


(ಶಮದ. ೨೮೯ ಪ್ರಯೋ). 
ಸೂತಿಕಾಗೃಹ: ರಾಯಂ 
ಮಿತಪರಿಜನದೊಡನಂತಃಪುರಮಂ ಪೊಕ್ಕು ಸೂಲಮನೆವಾಗಿಲ ಪೊಜಜಗಲಿಯೊಳ್‌ 
ಮಿಸುಪ ಮಿಸುನಿಮಂಚದೊಳ್‌ ಕುಳ್ಳಿರ್ಪಿನಂ (ಚಿಕವಿ.೪-೬೧). 
ಸೂಲ (ಆ ಸೂಲ್‌) *- ಮನೆ) 
ಸೂಲವೇಖು (ಕ್ರಿ). ಶೂಲವನ್ನು ಏರು: ಸೂಲವೇಟ್‌ದನಂತೆ ಕಾಲಂ ನೀಡುತ್ತುಂ 
(ಧರ್ಮಾಮೃ, ೧-೧೪೪). ([ಸೂಲ್ಮ “- ಐಲು (ಆ ಏಖ್‌,)) 
ಸೂಲಳಲ್‌ (ನಾ). ಹೆರಿಗೆಯಾಗುವಾಗ ಉಂಟಾಗುವ ನೋವು; ಪ್ರ ಪ್ರಸವ 
ವೇದನೆ : ತಿಳಿದಪರೆ ಬಂಜೆಯರ್‌ ಸೂಲಳಲಂ (ನೀತಿಮಂ.೧-೧೩೭). 
[ಸೂಲ್‌ 4 ಅಳಲ್ಕ್‌ (ಆ ಅಟಲ್‌)) 
ಸೂಲಾಕಳು (ನಾ). ಗಬ್ಬವಾದ ಹಸು; ಗಬ್ಬ ಕಟ್ಟಿದ ದನ: ""ಹಲವು ಸೂಲಾ 
[ಪಾಠಾಂ. ಳಾ|ಕಳು ವರೇಷ್ಟಿಕೆಯೆನಿಕ್ಕು'' (ಮಂಗರಾ.೫೪-೪). 
[ಸೂಲ್‌ + ಆಕಳು («ಆ ಆಕಳ್‌)) 
ಸೂಲಾವು (ನಾ). ಎ ಸೂಲಾಕಳು: ""ವರೇಷ್ಟುಕಾ. ಪ್ರಚುರಪ್ರಸೂತಿಃ - ಈ ೨ 
ಹಲವು ಸೂಲಾವು'' (ಹಲಾಯು.೪೫-೧೧೭). (ಸೂಲ್‌ + ಆವು) 
ಸೂಲ್ಮಿ, ಸೂಳ್ಳಿ (ನಾ). ತ್ರಿಶೂಲವನ್ನು ಹಿಡಿದಿರುವವನು; ಶಿವ: ಹತ್ತೈದು 
ಗಣನಾಥರ್ವೆರಸಿ ತನ್ನ ಪಟ್ಟದಂಗನೆ ಸಹಿತ ಸುಖದ ಸುಗ್ಗಿಯ ಮೇಲೆ ಸೂ!ಪಾಲಾಂ. 
ಶೂ]ಲಿ ಪರಿಣಾಮವಿರಲು (ಸೋಮಚ.೧-೩೪); ಕಡೆಗಾಲದ ಸೂಲಿ ತೆಆೆದ ನೊಸಲ 
ಕಣ್ಣ ಕಡುಗಿಚ್ಚಿನಂತೆ ಭೂತಳವ ಸುಡುವ ಬೇಸಿಗೆಯೊಳು ಕಾದ ಕಲ್ಲಿನ ಮೇಲೆ 
ಯಡಿದೆಗೆಯನು ಮುನಿವರನು (ನೇಮಿಸಂ.೩-೧೦೩), ಸೂಳ್ಳಿ : ಚೋಳನರಮನೆ 
ಯೊಳೆತ್ತಿದ ಕಳನೊಳಗೆ ಪೊಕ್ಕು ಸೂಳಿಯಣುಗಂ ಭುಜಾಸ್ಥಾಳದಿಂ ಕಯ್ಮಿಕ್ಕು 
(ಏನಾರ. ದೇ. ೧೧೭-೨೨). [ಇ ಸಂ. ಶೂಲಿನ್‌) ಕ 
ಸೂಲ್ಮಿ (ನಾ). ಬಿಳಿಯ ಕಾಯಿಗಳನ್ನು ಬಿಡುವ ಒಂದು ಬಗೆಯ ಗಿಡ: 
ಸೂಲಿ, ಹೂಲಿ (ಮೈಔಿಗಿ ೩೭-೭೪೪). "ಬಿಳಿಸೂಲಿ' ಪರಾ. (1) 
ಸೂಲಿಗೆ "ಸೂನಗೆ' ನೋ. 
ಸೂಲಿಗೆಗೊಳ್‌ (ಕ್ರಿ). ಶೂಲವನ್ನು ಹಿಡಿ: ಅಹಿತೋದ್ಯದ್ಪಳಜಾಳಕಂ ಕದನ 
ದೊಳ್ಳಾಯಖಾನ್ತು ತಾಗಲ್ಮಹಾಮಹಿಮಂ ಸೂಲಿಗೆಗೊಣ್ಣು ಕೋಪದೊದವಿಂ ಕೊಂದಿಕ್ಕೆ 
- ಎಸೆವಂ ಶ್ರೀ ಸಿಂದವಂಶೋದ್ಭವಂ೦ (ಎಇ. XX. ೧೧೫-೧೧; 1167). 
[ಸೂಲಿಗೆ (ಆ ಸೂನಗೆ) * ಕೊಳ್‌) 
ಸೂಲಿಸು (ಕ್ರಿ). ೧. ಹೆರಿಗೆಯಾಗು; ಪ್ರಸವವಾಗು: ತಟಭೂಜದೊಳೊಂದು 
. ಕರೇಣು ಸೂಲಿಸುತ್ತೇನಣವಲ್ಲಿ ಮಾಡಿದುದೊ ಬೇಡರೊಳಂ ಕರುಣಾನುಭವಮಂ 
(ಪುಷ್ಪಪು.೫-೮೨). ೨. ಹೆರಿಗೆಯಾಗುವುದಕ್ಕೆ ಸಹಾಯವನ್ನು ಮಾಡು; ಹೆರಿಗೆ 
ಮಾಡಿಸು: ಸೂಲಿಸುವ ಬಗ್ಗಿಸುವ ನೋಯಿಸುವ ನುಲಿವ ಮರ್ಮಸ್ವಾನಮಂ 
ನಿಗುಚುವ ಬಾಲೆಯರ ಹಂಗಿಲ್ಲ [ಸೂಲ್‌ + - ಇಸ್ಕು] 
ಸೂಲ್ಮು "ಸೂಲ್‌,' ನೋ. 
ಸೂಲ್ಲು (ನಾ). ಅಭ್ಯಾಸ; ರೀತಿ; ಕ್ರಮ: ಈವರೆಗೆ . . . ದೀರ್ಫಕಾವ್ಯಗಳನ್ನು 
-ರಚಿಸಿಲ್ಲದುದರಿಂದ ಅವನ್ನು ಬರೆಯತಕ್ಕ ಸೂಲಷ್ಟೇ ತಪ್ಪಿದೆಯೊ ಅಲ್ಲ 
ಕೆಯ್ವಾಡವೂ ಬರಡಾಗಿದೆಯೊ ನೋಡೋಣ (ಹೆಬ್ಬೆರ.*, ಮುನ್ನುಡಿ). [೭ ಸೂಟ್‌?) 


(ಸಿದ್ದರಾ.೧-೫೫). 


ಸೂಲೆ 


ಸೂಲೆ (ನಾ). ತೀವ್ರವಾದ ನೋವು, -- ಯಾತನೆ: ಪಸಿವು ನೀರಟ್ಟೆ ದಾಹ ವಾತಂ 
ಸೂಲೆ ಮೊದಲಾಗೊಡೆಯ ವೇದನೆಗಳಂ ಸೈರಿಸಿ (ವಡ್ಡಾರಾ.೫೨-೯): ಸೂಲೆಯುಳ್ಳವನಂತೆ 
ಕವಿದು ಬೀಟುತ್ತು೦ (ಛಧರ್ಮಾಮೃ.೧-೧೪೪); ಎನ್ನ ಪೊಟ್ಟೆಯೊಳ್‌ ಪಿರಿದಪ್ಪ ಸೂಲೆ 
ಪುಟ್ಟಿರ್ದಪುದು (ಪುಣ್ಮಾಸ್ರ.೪-೨೪). [ಆ ಸಂ. ಶೂಲಾ) 
ಸೂಲೆಯೇಬು್‌ (ಕ್ರಿ). ನೋವುಂಟಾಗು; ಶೂಲಿಯೇಳು : ಅಲ್ಲಿಯ ಜಿನಾಲಯದ | 5 
ಪರಸ್ಥಿತಭದ್ರದೊಳ್‌ ಭೋಂಕಲ್‌ ಸೂಲೆಯೆತ್ತಿದಂತೆ ಪಟ್ಟಿರ್ದು (ನೇಮಿಪು.೪-೭೭ ವ). 
[ನೂಲೆ 4 ಏಲ್‌) 
ಸೂಲೆವೆು (ಕ್ರಿ). ನೋವನ್ನು ಹೊಂದು; ಯಾತನೆಗೆ ಸಿಲುಕು: ಸೂಲೆವೆತ್ತರಂತೆ 
ಪೂರಳುತ್ತುಂ ಕಳ್ಗುಡಿದರಂತೆ ಮತಿಗಿಡುತ್ತುಂ (ಧರ್ಮಾಮೃ. ೧-೧೬೦). | 
[ಸೂಲೆ 4*ಪೆಲು] | 
ಸೂಲ್ಮುಲುಕು (ನಾ). ಹೆರಿಗೆಯ ನೋವು, -ಯಾತನೆ ; ಪ್ರಸವವೇದನೆ: ನಿನ್ನ 
ತಾಯ್‌ ಸೂಲ್‌ಮುಲುಕು ಮಲಟ್‌ೌದು ನಿನ್ನನ್‌ ಪರಸಿ ಬಾಮ್‌ ನೂಲನ್‌ ಅಣುಗ ಪಿರಿಯ 
ಪೆಸರಾಗೆಂದು ಮುತ್ತಿಟ್ಟು ನಡೆದಳ್‌ (ಅಶ್ವತ್ತಾ.೨೧-೪೧೬); ಸೂಲ್‌ಮುಲುಕು ಮಾಯ್ವಂತೆ 
ಕಂದನಾನಂದವನು ಕಾಣಿಸದ ಪಾಪಿ ನಾನಮ್ಮ (ನಡೆದಾ., ೪೫೮). [ಸೂಲ್‌- ಮುಲುಕ್ಕು) 
ಸೂಲ್ಲಿ (ನಾ). ಒಂದು ಬಗೆಯ ಆಯುಧ; ಮೊನಚಾಗಿರುವ ಕಬ್ಬಣದ 
ಆಸ್ತ್ರ: ನಾರಾಚ ಗದೆ ಸೂಲ್ಲಿ ಚೆಕ್ರ ವಂಕ್ಕಿ ಚೂದ್ರಿ ಜಯಬಾಡಿ ಶ್ರುಂಗಾರ ತೊಡುಪೂ 
ಸಂಣ ಚಂದ್ರಾಯುಧಾ ಚಿಲುತಲಿ 
(2.1 ಸಂ. ಶೂಲ] 
ಸೂವ (ನಾ). ಅನ್ನದೊಂದಿಗೆ ಕಲಸಿಕೊಳ್ಳುವ ವ್ಯಂಜನಪದಾರ್ಡ್‌; 
ಮೇಲೋಗರ ; ಸೂಪ : ವಾಪಿ-ಬಾವಿ, ಸೂಪ-ಸೂವ (ಶಮದ.೨೫೮ ಪ್ರಯೋ). 
[ಆ ಸಂ. ಸೂಪ] 


10 


15 


(ಎಕ. ೩೪, ಗುಬ್ಬಿ.೩೪-೨೨; ಸು. 1672). 


20 


ಸೂವಾರ "ಸುವಾರ' ನೋ. 

ಸೂವಾರವಿದ್ದೆ (ನಾ). ಅಡಿಗೆಯನ್ನು ಮಾಡುವ ವಿದೆ; ಪಾಕಕಲೆ: 
ಆರಲಜಅಜ*ದನೊ ಬೀಮನೀ ಸೂವಾರವಿದೈೆಯ (ಕುವ್ಕಾವಿ.೩-೬೩೮); ರಕ್ಕಸನ 
ತಮ್ಮಂ ಮನುಜರೂಪನಾಂತು ಭರದೆ ಬಂದು ಸೂವಾರವಿದೈಯ ಬಲ್ಲೆನೆನಲು 
(ಪಾಸೋಪು.೧೩-೪೨). [ಸೂವಾರ (< ಸುವಾರ) + ವಿದೈ। 

ಸೂಸಕ, ಚೂಚಕ,, ಸೂಸುಕ (ನಾ). ೧. ಒಂದು ಬಗೆಯ ಆಭರಣ; 
ಬೈತಲೆಮುಣಿ; ಬೈತಲೆಬೊಟ್ಟು: ಹೊನ್ನೋಲೆಯ ಚೆನ್ನೆಗೆ ಮೂಗುತಿಯ 
ಮುಗುಳ್ಲೆ . . . ಸೂಸಕದ ಸುಮ್ಮಾನೆಗೆ ರುದ್ರಾಕ್ಷಿಯ ಭದ್ರಾಂಗಿಗೆ (ಗಿಂಕ.೩-೯೧ ವ); 
ಬೈತಲೆಯನೊಡನಮರ್ಚಿ ಪೊಳೆವ ಸೂಸಕಮನೊಪ್ಪಗೊಳಿಸಿ (ಐದ್ಮರಾ.೩-೪೭); |30 
ಪ್ರಕಟಿಸುತಿರ್ಪ ತಾರಕಿ ನಿಶಾಂಗನೆಯ ಸೂಸಕಮೆನಿಪಂತೆ ರಾಜಿಪವು (ಭೈರಸೂ.।. ೨೯೧). | 
೨. ಗೊಂಡೆ; ಕುಚ್ಚು; ಗೊಂಚಲು: ದೇವಾಂಗವಸ್ತದುಳ್ಳುಡೆಯೊಳುಲಿವ 
ಸೂಸಕದ ನೂಲ ತೊಂಗಲ್ವೈೆರಸೆಲಲ್ಹ ಮುಂದಣ ಸೋಗೆ ಕಾರ್ಗಾಲದ ಸೋಗೆಯಂತ 
ಸೊಗಯಿಸೆ (ಪಂಪಭಾ.೨-೪೧ ವ); ಸೂಸಕದ ಮುತ್ತುಗಳು ತಾರಾರಾಶಿಗಳ ಹಬ್ಬುಗೆಯ 
ನೀಲದ ಹಾಸಣೆಗಳು ಹೋಲುತಿದ್ದವು ಗಗನಮಂಡಲವ (ಕುವ್ಮಾಸ.೧೩-೩೦); ಹಿಡಿದ 
ಮುತ್ತಿನ ಸೂಸಕದ ಬೆಳುಗೊಡೆಯ . . . ರಾಜಕುಮಾರಕರು ನಡೆತಂದರೊಲವಿನಲಿ 
(ತೂರರಾ.೧-೧೬-೪೧). ಚೊಚಕ್ಕ : ೩. ಗೊನೆ; ಗುದಿ: ಚೂಚಕಂಗಳ ಭರದಿ 
ನೊಂದಿನಿಸು ತೂಗುತುಂ . ಕಣ್ಣೆ, ಮಂಗಳಮಾದ ತೆಂಗುಗಳ ಸಾಲ್ಲಳಿಂ 
(ಉದ್ಭಟಿ-೩-೮೭). ಸೂಸುಕ : ೨. ನವಕಿಸಲಯ ಲೋವೆಯ ಸುಂದರದಿಂ ದವನದ 
ಸೂಸುಕಗಳ ಬಂಧುರದಿಂ (ಉದ್ಭಟ.೫-೨೧); ಎಸೆವ ಮಾಣಿಕಂಗಳ ಲೋವೆ ; ಮುತ್ತುಗಳ 
ಸೂಸುಕ೦ (ಚಂದ್ರಸ.೬೫). [ದೇ. ॥ ತೆಲು. ಸೂಸಕ] 

ಸೂಸಕಂಬಿಡಿ (ಕ್ರಿ). ಹಣೆಯ ಮೇಲಿನ ಆಭರಣವನ್ನು ಹಿಡಿದುಕೊಳ್ಳು : ಪತ್ತೆ 
ಸಾರ್ದು ಸೂಸಕಂಬಿಡಿದೊಂದು ಮುಟ್ಟಿಯೊಳಗೆ ಬೆಂಗೆವಾಯ್ಡು (ಚಂದ್ರರ್ಪ-೯೪ ವ). ' 

(ಸೂಸಕ 4 ಪಿಡಿ) 

ಸೂಸಲ್‌, ಸೂಸಲು (ನಾ). ೧. (ನಗೆ ಮುಂತಾದುವು) ಕಾಣಿಸಿಕೊಳ್ಳುವುದು; 

ಗೋಚರಿಸುವಿಕೆ: (8). ೨. ಎಳ್ಳು, ಕಡಲೆ ಮುಂತಾದುವನ್ನು ಸೇರಿಸಿ 


35 


45 


೮೬೬೪ 


ಸೂಸಿಕೆ 


ಮಾಡಿದ ಒಂದು ಬಗೆಯ ಖಾದ್ಕ,- ತಿಂಡಿ: ""ತಿಲೌದನ ಎನ್ನಡೆ ಎಳ್ಳ ಹುಗ್ಗೆ; 

ಸೂಸಲೆಂದೂ ಎಂಬರು'' (ನಾಚರಾ. 8); ಸವಳದೆ ಸಿತಘೃತಮಿಶ್ರಿತಮವುಂಗುರುಂ 

ಸೂಸಲೆಂಬಿವಂ ಸೇವಿಸೆ ಪುಪ್ಪಿವಿವರ್ಧನಮಕ್ಕುಂ (ಲೋಕೋವ.೯-೭); ಈಂದಿರ್ದ 

ಗೋವು ಮಾಸಂ ತಿಂದೊಡೆ ಕಲಸಿಕ್ಕುಗೆ ಸೂಸಲಂ ಬೆಲ್ಲಮುಮಂ (ಲೋಕತೋರ-೧೯೩). 

೩. ಸಿಂಚನ; ಸೇಚನ: ಶಿಖರಿದಶನದ್ಳುತಿಯ ಬೆಳ್ನಗೆಯ ಸೂಸಲೆನೆ ನಖರುಚಿಯ 

ತೆರಳಿಕೆಯ ಹೊರಳಿಯೆನೆ . ಚೆಲ್ವ ತಿಳಿನೀರ ತುಂತುರ್ವನಿಗಳೆಸೆದಿರ್ದುವು . 

ಸೂಸಲು : ೨. ವ್ಯಾಧನು ಸೂಸಲ ಚೆಲ್ಲಿ ಜಂತ್ರಪ 
ಹಣ್ಣ ಆಡಿಗಲ್ಲನೊಡ್ಡಿ ಹೋದ ಬಳಿಕ ಸೂಸಲ ತಂಪಿಗೆ ಹೆಗ್ಗಣ ಬಂದು ಬಿದ್ದಂತೆ 
ಬಿದ್ದಿರಲ್ಲಾ ಮಾಯದ ಬಲೆಯಲ್ಲಿ (ಅವಚಂ.೧೫೯-೭೨೬); ಬಲವಿದನು ನೀವ್‌ ನಚ್ಚಿ 
ರಿಪುವನು ಗೆಲ ಸಮರ್ಥರೆ ಸೂಸಲಿನ ಪರಿಮಳಕೆ ಸಿಕ್ಕಿರ್ದಿ ಲಿಯ ತೆಜನಡುದೆಂದರರಸಂಗೆ 
(ತೊರರಾ.೬-೬-೩೪); ಅರಳಂ ಸೂಸಲುಮಂ . . . ಕಡಲೆಯಂ ನಾನಾ ಪರೀ ಚೀಲಮಂ 
ಬೆರಸುಂ ಮದ್ಮವ ಮಾಅುವದ್‌ ಪ್ರತಿದಿನಂ (ದಶಾವ.೫-೬೨). ೩. ಮಾಗಿ ಮುಗಿಯೆ 
ಮೊದಲ ಮಳೆಗೆ ಸೂಸಿ ಬರುವ "ಹೊಸಲಿನೊಲು ( ಅಹಲ್ಮೆ.೧೨೦-೧೮); ಮಾಸಲ 
ತೊರೆಯಾಗಿ ಈ ಸಲ ಬಂದಿದೆ ಸೂಸಲ ನೆರೆಯಲ್ಲಿ ರಾಮಾರಾಮಾ (ಸೂರ್ಯವಾ.೮೫-೬); 
ಆ ಭಾವವೂ ಶೈಲಿಯಲ್ಲೇ, ನೆಲದೊಳಗಿನ ಒಸರಿನಂತೆ ಸೂಸುತ್ತಿದೆ . 
ಆ ಸೂಸಲನ್ನುಳಿದು, ಹರಿವ ಹೊನಲಾದೊಡನೆ ಆದು "ರಸ'ವೆನ್ನಿಸುತ್ತದೆ 
(ನಾಡೋಜ.೩೪೦). ೪. ಎರಚುವಿಕೆ; ಚಿಮ್ಮುವಿಕೆ : "ಸೂಸಲಾಡು' ಪರಾ. 

ಸೂಸಲ ಕಡುಬು ವ ಅಕ್ಕಿಯ ಹಿಟ್ಟಿನ ಪದರದೊಳಗೆ ಸೂಸಲು ಅಥವಾ 
ಎಳ್ಳುಪುಡಿಯ ಹೂರಣವನ್ನಿಟ್ಟು ಹಬೆಯಲ್ಲಿ ಬೇಯಿಸಿ ಮಾಡುವ ಒಂದು 
ಬಗೆಯ ಕಡುಬು: ದೋಷದೂರನ ನಾಮ ಸೂಸಲ, -ಕಡುಬು (ವುನಂದ.೨-೯೯-೧). 
(ಸೂಸು, * - ಅಲ್‌) 

ಸೂಸಲಾಡು (ಕ್ರಿ). ಎರಚಾಡು; ಚೆಲ್ಲಾಡು: ನೋಡುವರ್‌ ಪೂಡುವರ್‌ ಜಂತ್ರಮಂ 

ನೀರ್‌ ಸೂಸಲಾಡುವರ್‌ ತೀಡುವರ್‌ ನಗೆಯನಗಜೆಗೆ (ಚಿಬಪು ೪೫-೫೯). 
[ಸೂಸಲು (< ಸೂಸಲ್‌) 4 ಆಡು) 

ಸೂಸಲು "ಸೂಸಲ್‌' ನೋ. 

ಸೂಸಲುಂಡಲಿಗೆ (ನಾ). ಎಳ್ಳಿನ ಪುಡಿಯ ಹೂರಣ ಅಥವಾ ಸೂಸಲನ್ನು 
ಇಟ್ಟು ಮಾಡಿದ ಕಡುಬು; ಸೂಸಲ ಕಡುಬು: ಸೂಸಲುಂಡಲಿಗೆ ಪಾಲೌಗು 
ಪಾಯಸ ಬೆಣ್ಣೆಗಾಸಿದ ತುಪ್ಪ (ಕುರಾಸಾಂ.೨೬-೨); ಹುಗ್ಗಿ ಕಿಚ್ಚಡಿಯೆರೆಯಪ್ಪ ಸೇವಗೆ 
ಹಿಂಡಿ ಗುಗ್ಗುರಿ ಸೂಸಲುಂಡಲಿಗೆ . . . ದೋಸೆಯ ಸಬ್ಬಲಗ್ಗೆಯಾಹುತಿಯೊಪ್ಪಿತಲ್ಲಿ 
(ಭರಚ.೨೦-೧೨೭); ಹುಗ್ಗಿ ಅಶನ ಸೂಸಲುಂಡಲಿಗೆ ಹೋಳಿಗೆ ಅಚ್ಚಂಬಲಿ ಕೆಂಪಿನ ಪುಷ್ಪ 
೬ * ೬ ನಿವಾಳಿಸಿ (ಬಾಲಚಿ. ೧೨೮-೯). ([ಸೂಸಲು (ಆ ಸೂಸಲ್‌) 3- ಉಂಡಲಿಗೆ] 

ಸೂಸಲುಸಕ್ಕರೆ (ನಾ). ೧. ""ಪೂರಿ ಮೊದಲಾದ ರವೆ ಪದಾರ್ಥಗಳ ಮೇಲೆ 
ಸವರುವ ಪುಡಿಸಕ್ಕರೆ'' (ಸೂಪಶಾ. ಕೋಶ). ೨. ಒ೦ದು ಬಗೆಯ ಭಕ್ಟ್ಯ : ಹದನಾಗಿ 
-ಕಾಯ್ದ ಹಾಲಿನ ಗಟ್ಟಿಕೆನೆದೆಗೆವುತ . . . ತುಖುವೆಯ ಬೇರಿನಿಂ ತೊಳಸೆ ಮುದ್ದೆಯಹುದು 
ಅದನಾ ತಳಿಗೆಯೊಳಗೆ ಹರಹಿಕೊಂಡರ್ಧಮಂ ಮಿದುಡಿ ಕಚ್ಚಾಯಮಂ ಮಾಡುವುದು 
ಮತ್ತೆಯುಳಿದುದ ಗಾಳಿಗಿರಿಸಿ ಸಕ್ಕರೆ ಹುಯಿದದಕೆ ಸೂಸಲುಸಕ್ಕರೆವೆಸರಿಡುವುದು 
(ಸೂಪಶಾ.೧-೫೯). [ಸೂಸಲು («ಆ ಸೂಸಲ್‌) + ಸಕ್ಕರೆ] 

ಸೂಸಾಟ (ನಾ). ಎರಚುವುದು; ಚೆಲ್ಲಾಟ: "“ಸೀಲುಂಬುಳುಯೆಂದು ಕವಿಗಳಿಂ 
ಸೂಸಾಟಂ'' (ಕವಿಕಂ.೨೨೫). (ಸೂಸು, * ಆಟ] 


(ಜೈಮಿಭಾ.೩೦-೧೧). 


40] ಸೂಸಿ (ನಾ). ಹೆಂಗಸರ ಸಾಮಾನ್ಮ ಉಡುಪು(?): ಸರಕಾರೀ ತುರಂಗದಲ್ಲಿ 


ಮೇಲಾದ ಜಮ್ಮಖಾನೆಗಳೂ ನಾನಾ ಪ್ರಕಾರದ ಸೂಸಿಗಳೂ. ಖುರ್ಚಿ, ಮೇಜು, 
ಪೆಟ್ಟಿಗೆ, ಮುಂತಾದ ಕಟ್ಟಿಗೆಯ ಸಾಮಾನುಗಳೂ ಹುಟ್ಟುತ್ತವೆ (ಕಭಾಗೆ.೪೫). 
[ಆ- ತುಳು. ಸೂಸಿ) 
ಸೂಸಿಕೆ (ನಾ). ಎರಚಾಟಚ ಚೆಲ್ಲಾಡುವುದು: ಸುಳಿದವಾರತಿ ಕರ್ಪುರದ ಪ್ರಜ್ವಲಿವ 
ಮಾಡಿಕದೀಪ್ತಿಗಳ ಪಸ್ರುಗಳವೆಗೂಳಿನ ಬಳುವೆಗಳಲುಪ್ಪುಗಳ ಸೂಸಿಕೆಯ 


(ತೊರರಾ.೬-೫೫-೧೬). (ಸೂಸು, 4% ಎ"ಇಕೆ) 


ಸೂಸಿಸು 


ಸೂಸಿಸು (ಕ್ರಿ). ತಿಳಿಸು; ಸೂಚಿಸು: ಆ ವಿದುರನೊಳು ಸೂಸಿಸಿದೆನೀ ಹದನ 
(ಜಿನಭಾ. ೧೩-೩೬). "ಸೂಚಿಸು' ಪರಾ. ಸೂಸು? + -ಇಸ್ಬು। 


ಸೂಸು, (ಕ್ರಿ). ೧. ಎರಚು; ಚೆಲ್ಲು: ""ಸೂಸು - ಪರಿತ್ಕಾಗೇ'' (ಶಮಧಾ); ಕವಿವರರುಂ, 


ಪೆಂಡವಾಸದೊಳೆಂಡಿರ್ಕಳುಂ  ವಿಮಾನಂಗಳ ಮುಂದಾಡುತ್ತಂ ದಮ್ಮಮುಮಂ 
ಪೂನ್ನುಮಂ ಕೇಳಿ ಮಾಡಿ ಮುಂದೆ ಸೂಸುತ್ತಮೊಯ್ದುದಂ . . . ಕಂಡು (ವಡ್ಡಾರಾ. ೮೪-೬); 
ದಿಕ್ಕನ್ಮಕೆಯರ ಸೂಸುವ ಲಾಜಾಂಜಳಿನಿಚಯಮೆನಿಸುವ ಮದಕರಿಕರ ಶೀಕರನಿಕರಮುಮಂ 
(ಆದಿಪು. ೧೩-೪೪ ವ); ಚಾಮರದೆಲರಲಪಿನೋಬ್ಲಾಜುವ ಸಣ್ಣಧಾರೆಯಂ ಸೂಸುವ 
ಧಾರಾಗೃಹದಿಂ (ಮಲ್ಲಪು. ೨-೭೪); ದರ್ಪದಾಭರಣಕ್ಕೆ ಸೂಸಿದ ವೊಪ್ಪ ಸಲಿಗೆಗಳೆನಲು 
ಗಣಿಗಳು ಚಪ್ಪರಿಸಿ ತುಜುಗಿದವು ರಿಪುಸೇನಾಸಮುದ್ರದಲಿ (ಕುವ್ಮಾದ್ರೋ. ೨-೫೩). 
೨. ಚಿಮ್ಮು ; ಸಿಡಿ: ಸೂಸಿ ಪಾಯ್ಸ ಶೀಕರದೊಳೆ ನಾಂದು ಸೇಡುಗೊಳುತಂ ಸುಲೌದೂದುವ 
ಗಾಳಿ ಬರ್ಪ ದೇವರ ವರಕಾಂತೆಯರ್ಕಳ ಪರಿಶ್ರಮಮಂ ಕಳೆದತ್ತು ವಾರ್ಧಿಯೊಳ್‌ 
(ಕಾವೈಸಾ. ೭೮ ಶೂದ್ರಕ); ಶಣ್ಣಾಳಿಯ ಸೋಂಕಿಂ ವಿರಳಮಾಗಿ ಸೂಸುವ ತುಷಾರವರ್ಷದೊಳಂ 


(ಕುವ್ಮಾಅ. ೧೭-೮). ೩. ಎಸೆ; ಬಿಸುಡು: ಮಧುವುಂ ಮನೋಭವನುಮಲ್ಮಿಯೊಳಾಡುವ 
ಪೊನ್ನ ಬಟ್ಟನೊರ್ಮೊದಲೆ ಮನೋಜಕಾಂತೆ ಮುಳಿಸಿಂ ದೆಸೆಗೋವದೆ ಸೂಸುವಂದಮಂ 
(ಶಾಂತಿಪು. ೧-೫೮); ಪಲರುಂ ಚೀಯೆಂಬಿನಂ ಸೂಸಿದೆಂಜಲವುಟ್ಲಳನಾವಗಂ ಬೆದಕಿ ತಿಂದು 
(ಸುಕುಮಾ. ೪-1೬); ಹಿಡಿದ ಕನ್ನಡಿ ಕಳಸಗಳ ಕೆಲಕಿಡುತ ಹೊಂದಳಿಗೆಯ ನಿವಾಳಿಯ 
ಸೊಡರ ಸೂಸುತ ಬಿಸುಡುತಮಲಾಕ್ಷತೆಯ ದೆಸೆದೆಸೆಗೆ (ತೂರರಾ. ೨-೩-೨); ಈಶಪ್ರಸಾದವನು 
ಸೂಸದೆಲೆ ತಾ ಕೊಳ್ಳೆ ಶಾಶ್ವತವಪ್ಪ ಪದವಕ್ಕು (ಸರ್ವಜ್ಞ. ೧೩೨). ೪. ಕೊಡು; ನೀಡು: 
ಮಣಿಮಯಭಾಜನಂಗಳೊಳ್ತೆಕ್ಕನೆ ತೀವಿದ ಪಂಚರತ್ನದ [ಕೇಸರಿಯ] ಕತ್ತುರಿಯ 
ಕೊಳತದ ಕಪು ಪರದ ಪಳಿಕಿನ ಬಾಯಿನಂಗಳಂ ಬೀಜ್‌ . . . ಕಕ್ಕರವಟಯಿಗೆಯ 
ಚಿತ್ರಾವಟ್‌ಯ ಪಲ್‌ವೆಡೆಯ ತುಲಿವೆಡೆಯ ನೆಳಲ ಪಾಣಿಯ ಬಣ್ಣದ ಕಣದ 
ಬಣ್ಣವಣ್ಣಿಗೆಯ ಜವಳಿಗಳನೆ ಮೊಗಂ ನೋಡದೆ ಸೂಸಿದಾಗಳ್‌ (ಆದಿಪು. ೪-೩೪ ವ); 
ಬೆನಕಂಗಿಕ್ಕಿದೊಡಂ ಭೂತನಿಕಾಯಕ್ಕೊಯ್ದು ಬಲಿಯುಮಂ ಸೂಸಿದೊಡಂ (ಪಾಠಾಂ. 
ಸರುಗಮಂ ಪೂಸಿದೊಡಂ। . . . ಘನಮಾಗದು ಬೆಳಸು ನಿಯತಮೆಂಬರುಮೊಳರೆ 
(ಸಮಪ. ೯-೪೧); ನರನ ತೋಜಾಸಿದವಗೆ ಶತಸಾಸಿರವ ಸೂಸುವೆನು (ಕುವ್ಕಾಕ. ೯-೯). 
೫. ಹರಿ; ಪ್ರವಹಿಸು: ಗಗನಂ ಘನೀಭೂತಮಾದುದೆಂಬಂದದಿಂ ಮಿಗೆ ತೀವಿ ಸೂಸಿದುವು 
ಸಲಿಲಮುತ್ಸಾಹದಿಂ (ಇಳರ. ದೇ. ೫೧-೨೪); ಸೂಸುವ ನದಿಯಲ್ಲಿ ಬಿದ್ದು ಮುಂದೆ ಈಸಲಾಜದೆ 
ಮುಳುಗೆದ್ದು (ಪುರಂದ. ೧-೧೯-೨). ೬. ರಭಸದಿಂದ ನುಗ್ಗು, - ಹರಿ: ಬಿಟ್ರ 
ಭರದಿಂದೆ ವಾರಿಯೆರಟ್ಟೆಸೆಗಂ ಪಚ್ಚು ಸೂಸೆ ಕೊಳದೊಳಗೆ ಬಯಲ್‌ ಬಿಬ್ಬುದು 
ತದ್ರಭಸಕ್ಕುರ್ಚೆಟ್ಟು ಕಡಂಗಿದುವು ಜಳಚರಪ್ರಕರಂಗಳ್‌ (ಚಂದ್ರಪು೫-೪೩); ಕರಿಘಟೆಯ 
ಕೆಲಬಲಕೆ ಸೂಸುವ ತುರಗರಾಜಿಯ (ಕುವ್ಮಾದ್ರೋ. ೨-೨೪). ೭. ಕೆದರು; 
ಚೆಲ್ಲಾಪಿಲ್ಲಿಯಾಗು; ಇಟ್ಟಾಡು: ಒಡವಂದಂಕದ ಕೌರವರ್‌ ದ್ರುಪದನಂ ಬೇಉ್‌ಂಗೆ 
ಮೆಯ್ಕೊಡ್ಡದೊಡ್ಡೊಡೆದೋಡುತ್ತಿರೆ ಸೂಸೆ ಬೀಟ್ವ ತಲೆಗಳ್‌ (ಪಂಪಭಾ. ೨-೬೨); ವಿರಚಿಸು 
ಹಾರಮಂ ಪ್‌ೌದು ಸೂಸಿದು ದೊಯ್ಕನೆ ಸೈತು ಮಾಡಿವಂ ಪರೆದ ಕುರುಳ್ಗಳಂ 
(ಶೃಂಗಾರ. ೩-೩೨); ಬೊಬ್ಬೆಗಳ ಪಟಹದ ಮೃದಂಗದ ಸರ್ಬಲಗ್ಗೆಯ ಸೋಹಿನಲಿ ಸುಳಿವಬ್ಬರಕೆ 
ಹಿಂಡೊಡೆದು ಹಾಯ್ದವು ಸೂಸಿದವು ದೆಸೆಗೆ 
೮. ಬಿಚ್ಚಿಕೊಳ್ಳು; ಸಡಿಲವಾಗು: ಕದನದೊಳಾರ್ದು ಸಾರ್ದಿಸೆ ಮಹಾರಥದಚ್ಚು 
ಸಿಡಿಲ್ದುದೀಸು ಸೂಸಿದುದರಗೀಲ್‌ ಕಲಲ್ಲುದು (ಪಂರಾಮು. ೧೩-೬೯); ತರುಣಿಯ 
ಮಾಸಿದಂಗಲತೆ ಸೂಸಿದ ಕುಂತಳಂ . . . ಜಾಡ್ಮದ ಮೆಯ್‌ ಕಡುಲಜ್ಜೆ ಕಜ್ಜಳಂ 
ಪರೆದಲರ್ಗಣ್ಲಳೆಂಬಿನಿತು ಪೇಟವೆ ಮಾಣಿಕವಾಂತ ಭಾವಮಂ (ದಶಕ. ೧-೬೦); ಬಿಟ್ಟ 
ಕಂಗಳ್ಳಿಗಿದ ಪುರ್ಬುಗಳೆಚೆನೊಸಲ ಬಟ್ಟು ಸೂಸಿದ ಕುರುಳ ಥಳಥಳಿಪ ಕುಂಡಲಂ 
(ಚೈಮಿಭಾ, ೨೬-೨೬). ೯. ತೂಗು; ಒಲೆ: ಗಗನಂಬರಂ ನೆಗೆದು ಸೂಸದೆ 
ಬಾಹುಪರಿಭ್ರಮಂಗಳೊಳ್‌ ಬೆದಅದೆ ಶಕ್ರನೃತ್ಮದೊಳೊಡಂಬಡೆ ನರ್ತಿಸುವಲ್ಲಿ ಜತ್ತವಟ್ಟದ 
ಮಣಿಯಂತದೇಂ ಪದುಳಮಾದುದೊ ದಿವ್ಯವಧೂಕದಂಬಕಂ («ಆದಿಪು. ೭-೧೨೫); ಹೆದಜು 
ಹಿಂಗಿದು ನೆಲಕೆ ಮಾಜುದ್ದಿದನು ಕರವನು ಸೂಸಿ ಹಾಆ್‌ದ ಗದೆಯ ಕೊಂಡನು 


(ಕುವ್ಮಾಳ. 


೧೬-೨೫).: 


೮೬೬೫ 


10 


16 


3s 


40 


46 


ಸೂಸ್ಮು 


(ಕುವ್ಠಾಗ. ೭-೧೧). ೧೦. ಅಸ್ಥಿರವಾಗು; ಚಂಚಲಗೊಳ್ಳು; ಹೊಯ್ದಾಡು: 
ಶಿವಜ್ಞಾನಾರೂಢನುಮಾಗಿ ನಿಲಿಸಿ ಮನವ ಲಿಂಗದಲ್ಲಿ ಅತ್ತಲಿತ್ತ ಸೂಸಲೀಯದೆ 
(ಶಿವಗೀ. ೨೭-೧೨೦); ಕೃತಪರ್ಯಂಕಾಸನಂ ಸೂಸದೆ ನಿಲೆ ಕರಮುತ್ತಾನಕ ಸ್ವಸ್ತಿಕಂ 
ನಾಭಿತಟನ್ಮಸ್ವಂ ಬೆಡಂಗಾಗಿರೆ (ದು ೧೬ ೫೯); ಸ೧ಸಳೀಯದೆ ಮನಸನೀಶನಾಸ 
ದೂಳಿರಿಸಿ ಬೇಸಲಾಗೆದೆ ಚಿತ್ತಮಂ ವಿಸಾಸಲಾಗಿರಿಸಿ (ದೀಣ್ನುಬೋ. ೧೬-೯). 
೧೧. ನಿವಾರಣೆಯಾಗು; ಪರಿಹಾರವಾಗು : ಏಸನೀಂಟಿದಡೆನ್ನ ಬಳಲಿಕೆ ಸೂಸದನುತಂ 
ಕೊಪ್ಪರಿಗೆಗಳಿಗೋ ಸರಿಸದುಲ್ಲಂಘಿಸುತ ಕೈಕೂೊಳ್ಳಿ ನೀವೆನುತ (ಒಸಪು. ೧೯ ಎ೫). 
೧೨. ದೊರೆ; ಲಭಿಸು; ಪ್ರಾಪ್ತವಾಗು: ಅಣುಜಿಲ್ಲವಾಗಿ ಸುಜ್ಞಾನವಎಲ್ಲ 
ಸುಜ್ಞಾನವಿಲ್ಲವಾಗಿ ಪಾರಮಾರ್ಥ ಸೂಸದು (ಆದವ. ೨೮-೮೧); ಮಾಸೂರ ಬಸವರಸ 
ಕೂಸನೀಶನ ಕೇಳೆ ಕಾಶಿಯ ಅಭವನೊಳು ಪಡೆದ ವರವದುವೆ ಸೂಸಿತೆಂತೆನಲು 
(ಸರ್ವಜ್ಞ. ೬). ೧೩. ದೃಷ್ಟಿ ತೆಗೆ; ನಿವಾಳಿಸು: ಆರತಿಯನೆತ್ತಿದರು ತಂದುಪ್ಪಾರತಿಯ 
ಸೂಸಿದರು ನೃಪಪರಿವಾರವೆಲ್ಲವು ಬಂದು ಕಂಡುದು ಕಾಣಿಕೆಯ ನೀಡಿ 
(ಕುವ್ಮಾಭೀ. ೧-೩೨); ಈ ಪುರದೊಳು ತನ್ನ ಮಗಳಿಗೆ ಸಮವಹ ರೂಪಜೀವೆಯರಿಲ್ಲೆಂದು 
ಚಾಪಳೆ ಮನೆಗೆ ಬಂದಿಹ ವಿಟನೊಳು ಪೇಳಿ ತೂಪಿಟ್‌ದುಪ್ಪ ಸೂಸುವಳು (ಅಂಜಚ. ೩-೧೪೫). 
೧೪. ಅರ್ಫ್ಮಕೊಡು; ಅರ್ಪಿಸು: ನಿನ್ನೆ ನೀನಾದಿತ್ಮಂಗೆ ನೀರಂ ಸೂಸಿ 
ಪೊಡೆಮಡುವಾಗಳಾ ನೀರ್ವೆರಸು ಸೂಸಿ ತಾಮರೆಗೆಟೆಯೊಳಗೆ ಮುಲುಗಿರ್ದ ಮುಗುಳ 
ಮೇಗೆ ತಗುಳ್ವಿರ್ದುದು (ವದ್ದಾರಾ, ೫-೧೪); ಸೂರ್ಯಜಂ ಸೂರ್ಯಮಂತ್ರಂಗಳನೋದಿ 
ನೀರಂ ಸೂಸಿ (ಪಂಪಧಾ. ೯-೭೨ ವ); ಹೊಳೆವ ಹೊಂಬಟ್ಟಲಲಿ ಸೂಸಿದನರ್ಫೃಜಲವನು 
ಜನಕನಿದಿರಿನಲಿ (ಕುವ್ಮಾಕ. 5-೧೬). ೧೫. ಹೇಳು; ತಿಳಿಸು; ನಿರೂಪಿಸು: ವಾಸಿಗಳ 
ಪೈಸರವನೆನ್ನಲಿ ಸೂಸಬಾರದೆ ನಿನ್ನ ಹರುಷಕೆ ಪೈಸರವದೇನೆಂದು ಬೆಸಗೊಂಡನು 
ಸುಯೋಧನನ (ಕುವ್ಮಾಸ. ೧೨-೨೮); ಸಾಸಿರವಗೆಯ ಬೋಳಿಯ ಮಾತ ಕಿವಿಯೊಳು ಸೂಸಿ 
(ಮೋಹತ. ೧೦-೨೦); ಏನು ಪೇಳಲಯ್ಕೋ ನಾನು ಸೂಸಿದಂಥ ನುಡಿಯ ಪಿಡಿದು 
ಮೋಸವಮಾಡುತೆನ್ನ ಮುನಿರಾಯ ಓ ಲಕ್ಷ್ಮೀಕಾಂತ ಘಾಸಿಪಡಿಸಿದನು 
(ಹಮಚ. ೧೩೧). ೧೬. ಕಳೆ; ತೀರು; ಮುಗಿ: ಆಸುರದ ಸಂಗ್ರಾಮವಾದುದು ಭಾಸುರದಿ 
ಹದಿನೆಂಟುವತ್ಸರ ಸೂಸಿದವು ಯುದ್ಧದಲಿ (ಸಂಭವ. ೬-೨೩). ೧೭. ಬಾಡು; ಕಂದು: 
ಪಂದಿಯಿಂ ಕೆದಅಿದುತ್ತಳಮುಂವನದಂತಿಯಿಂ ನೊಂದು ಸೂಸಿದ ಸರೋಜಮುಮೊಯ್ಯನೆ 
ನೀರುಣಲ್‌ ಬಂದು ಪೋದ ಮೃಗದಗ್ರಖುರಚ್ಛುತವಾರಿಯಿಂ ನಾಂದು (ಕಾವ್ಕಾವ. ೬೨೬); 
ಸೆಡೆದೆನುಡುಗಿದೆಂ ಮಾಸಿದೆಂ ಸೂಸಿದೆಂ ಕಿರ್ಗಯ್ಕಾದೆಂ ಕಂದಿದೆಂ (ರಕ್ನಾಶ. ೨೫). 
೧೮. ಚಲಿಸು; ಬೀಸು: ಹೊಳೆವಡಾಯುಧ ಹೊಡಕೆಗಳ ಸತ್ತಿಗೆಯ ಸೂಸುವ ಚಮರ 
ಸೀಗುರಿಯ (ಕುವ್ಮಾದ್ರೋ. ೧೦-೫೯); ಹಸಿರ ಗಿಡದಾಸರಕೆ ಹೋದೇನು ನನ ದೇವ ಸೂಸುವ 
ಗಾಳಿಗೆ ಕುಳಿತಿಹನೆ (ಸಿದ್ಧಪು. ೪-೫). ೧೯. ಕಾಣಿಸು; ತೋರಿಸು: ಖುರಮಂ ನಾಸಿಕೆ 
ಸೂಸುವಂದದೆ ಬೆಡಂಗಂ ತ್ರಾಸಿನೊಳ್ತೂಗಿದಂತಿರೆ . .. ಮೆಚೆದರ್‌ ವಾಹಂಗಳಂ ವಾಹಕರ್‌ 
(ಆನಂಪು. ೨-೬೧). ೨೦. ಚಿಮುಕಿಸು; ತಳಿ; ಪ್ರೋಕ್ಷಿಸು: ನವವಿರಹ 
ಶಿಖಿಗೆ ಹವಿಯಾದುವಲ್ಲದಳುರ್ವಂಗತಾಪಮಂ ಮಳ್ಗಿಸಲಾಜವೆ ತಳಿವ ಮಲಯಜಂ 
ಸೂಸುವಾಲಿನೀರ್‌ ಮೇಲೆ ಸುರಿವ ಕಪುಭದ ರಜಂ (ವರ್ಧಪು. ೪-೪೭); ಅವಿರಳ 
ವಾದುದಂತವುರದೊಳ್‌ ಕಡೆಯಿಕ್ಕುವ ತೋರಮುತ್ತು ಸೂಸುವ ಪಟವಾಸಮಾವರಿಪ 
ಪೂವಲಿ ಪೊಣ್ಮುವ ಮಂಗಳೋಕ್ತಿ (ಪುಷ್ಪಪು. ೪-೨೫); ಸೂಸಿದುವು ಸಾರಸಂಗಳ್‌ ತಮ್ಮ 
ಗಜ್‌ಗಳಂ ತೋದು ತಂದಂಬುಗಳನು (ಜೈಮಿಭಾ. ೧೯-೩೪). ೨೧. ತುಂಬಿ ತುಳುಕು; 
ಹೊರಚೆಲ್ಲು: ""ಸೂಸಿದುದೆನೆ ತುಳ್ಳಿತೆಂಬುದುಂ'' (ರನ್ನಕಂ. ೭); ದಾಸಿಯ ಕೊಡದಂತೆ 
ಸೂಸದಿಪ್ಪುದೆ ಯೋಗ ದಾಸಿ ಸಾಸಿರದ ನುಡಿ ಹಾಡುತಾ ಕೊಡನೊಳಾಸೆ ಇಪ್ಪಂತೆ 
(ಸರ್ವಜ್ಞ. ೪೬೯). ೨೨. ಹೆಚ್ಚಾಗು; ಅತಿಶಯವಾಗು: ಕಾಶಿ ಪ್ರಯಾಗೆ 
ಗಯಾಕ್ಷೇತ್ರವೊಡ್ಡಿಯ ಭಾಸುರ ತ್ರಿಜಗತ್ತತಿಯ ಸೂಸುವ ಹರುಷದೆ ಸೇವಿಸಿ 
ಶ್ರೀರಂಗೇಶನ ಪುರಕೈತಂದ (ಕಂನಎ. »೫ ೨೧). ೨೩. ಕೆದರಿಸು; ಚೆಲ್ಲಾಪಿಲ್ಲಿಮಾಡು : 
ಮೃಗಾಜಿನಾಸ್ತರಣಮಂ ಕೊಡೆಯಂ ಮುಂಿದಿಕ್ಕಿ ಸೂಸಿ ನೀವಾರದ ರಾಶಿಯಂ ಬಿಡದೆ 
ಕಾಡಿದುದಾ ಕಪಿ ತಾಪಸರ್ಕಳಂ (ಪಂಚತಂ. ೨೬೧-೩). ೨೪. (ಆಲಂ) ಮರುಗು; 
ವೃಥೆಪಡು: ಅವರ ದುಃಖ ತಡೆಯಲಿಲ್ಲ. ಹೃದಯ ಸೂಸಿತು (ಮುಗಿಮ. ೩೧). 


ಸೂಸ್ಮು 


ಸೂಸ್ಮು (ನಾ). ೧. ಎರಚುವಿಕೆ; ಚೆಲ್ಲುವಿಕೆ: ಇಳಿದರಾನೆಯನಬಲೆಯರ ಹೊಂದಳಿಗೆಗಳ 
ಪಸ್ರುಗೂಳ ದೀಪಾವಳಿಯ ಸಾಲಿನ ಸೇಸೆಗಳ ಸೂಸುಗಳ ಸೊಗಸಿನಲಿ [ಪಾಠಾಂ. ಹರಕೆಗಳ 
ಕೈಕೊಳುತ, ಸೊಗಸಿನಲಿ ರಂಜಿಸುತ] . . . ಹೊಕ್ಕರು ನಿಳಯವನು (ತೂರರಾ. ೧-೧೬-೪೪). 
೨. (ನೀರನ್ನು) ಚಿಮುಕಿಸುವುದು; ತಳಿಯುವಿಕೆ: ""ಜಲಸೇಚನೆಗೆ ಸೂಸೆನಿಕ್ಕುಂ'' 
(ಕಶರ. ೧೧೭). ೩. ಚೆಲ್ಲಾಪಿಲ್ಲಿಯಾಗಿರುವಿಕೆ; ಚೆದರಿರುವಿಕೆ; ""ಪರಿಕೀರ್ಣ'' 
(ಚತುನ86. 16೩). ೪. ತೋರಿಕೆ; ಪ್ರದರ್ಶನ: (8. (ಆ ಸೂಸು |] 

ಸೂಸುಕ `ಸೂಸಕ' ನೋ. 

ಸೂಸುಗಣೆ (ನಾ). ಚಿಮ್ಮಿ ಬರುವ ಬಾಣ: ಸೂಸುಗಣೆಗಳ ಸೊಗಡು ಹೊಯ್ದು 
ಪಹಾಸಕೊಳಗಾದರು (ಕುವ್ಮಾದ್ರೋ. ೧೮-೨೨); ಸೂಸುಗಣೆಗಳ ಸೊಗಡಿನೋಳ್ಮಲಗೆ ಕರ್ಣ 
ಕೈವೀಸಿದನು (ತುರಂಗ. ೬೨-೪೯). [ಸೂಸು 3 ಕಣೆ] 

ಸೂಸುಗಲ್ಲು (ನಾ). ಎಸೆಯುವ ಸಣ್ಣಗಾತ್ರದ ಕಲ್ಲು: ಎತ್ತುಗಲ್ಲು ಕವಣೆಯ ಕಲ್ಲು 
ಸೂಸುಗ 1ಪಾಠಾಂ. ಕ]ಲ್ಲಾ (ಗುಭಚ ೧-೩೧). (ಸೂಸು, 3 ಕಲ್ಲು (ಆ ಕಲ್ಮ್‌)) 

ಸೂಸುಗಿಡಿ (ನಾ). ಚಿಮ್ಮುವ ಅಥವಾ ಸಿಡಿಯುವ ಕಿಡಿ: ಮುರಿಮುರಿದು 
ಕಬ್ಬೊಗೆಯ ಹೊದಲೌನ ಹೊರಳಿ ಹರೆದುದು ಸೂಸುಗಿಡಿಗಳ ನೆರವಿ ನಸಿದುದು ನಿಮಿರ್ದ 
`ಹೊಂಗಣಿಯಂಬು ಹೊಳೆಹೊಳೆದು (ಕುವ್ಮಾದ್ರೋ. ೧೯-೫೨). [ಸೂಸು, + ಕಿಡಿ] 

ಸೂಸುಗುರುಳ್‌, ಸೂಸುಗುರುಳು (ನಾ). ಕೆದರಿದ ಕೂದಲು, ಮುಡಿ: 
ನೂೊಸರೊಳಮರ್ಕೆವೆತ್ತಲೆವ ಸೂಸುಗುರುಳ್‌ ನಿಡುಸುಯ್‌ ಕಲಲ್ವ ಮೆಯ್‌ ಪೊಸ 
ದಲರಂತೆ ಬಾಡಿದ ಮೊಗಂ (ಧರ್ಮನಾ. ೩-೧೨೭). ಸೂಸುಗುದುಳು: ಸೂಸುಗುರುಳನುಗು 
ರ್ಗೊನೆಗಳಿಂದೊಯ್ಯನೆ ಬಾಸಣಿಸುತ (ಕುರಾಸಾಂ. ೩೪-೩೬). [ಸೂಸು, + ಕುರುಳ್‌,) 

ಸೂಸುಗುರುಳು "ಸೂಸುಗುರುಳ್‌' ನೋ. 

ಸೂಸುಗೂಳ್‌ (ನಾ). ಚೆಲ್ಲುವ ಅಥವಾ ಎರಚುವ ಅನ್ನ: ನಿರೀಕ್ಷಿಸಿ ತಾಣ 
ಮಣಾದು ಪರೀಕ್ಷಿಸಿ ಸೂಸುಗೂಳಂ ತಳಿದು ತಳ್ವದೆ ಬರ್ಪ ಭರಮನಲ್‌ದು. .. ಪಲವು 
ಬಗೆಯ ಗಾಣಂಗಳಂ . . . ಬಿರ್ಚಿ ಬೀಸಿದಾಗಳ್‌ (ರಾಜಶೇ. ೧-೧೧೪ ವ). 

(ಸೂಸು, *- ಕೂಳ್‌ (ಆ ಕೂಯ್‌)| 

ಸೂಸುಜವ್ವನ (ನಾ). ಉಕ್ಕೇರುವ ಪ್ರಾಯ; ಏರುಜವ್ವನ: ಆ ಸಿಂಧುರಾವತಿ 
ಬಂಧುರಾವತಿಯರ ಸೂಸುಜವೃನದ ಸೊಕ್ಕಲ್‌ದು ಆಸೆ ತೀರ್ವಂತೆ ಕೂಡಿದನು 
(ಭರಟೆ. ೬೨-೩೮). ಸೂಸು, + ಜವ್ಯನ) 

ಸೂಸುಡೆಂಕಣಿ (ನಾ). ಕೋಟೆಯ ಬುರುಜಿನ ಮೇಲೆ, ಕಲ್ಲುಗುಂಡುಗಳನ್ನು 
ತೂರುವುದಕ್ಕಾಗಿ ಇಡುವ ಒಂದು ಯಂತ್ರ: ಎತ್ತುಗಲ್ರಿರಿಯ ಡೆಂಕಣಿ 
ಸೂಸುಡೆಂಕಣಿ . . . ಪೆಟಲುಪ್ಪು ಗುಂಡುದಸಿ ಬಿತ್ತರಿಸಲೇಂ ಮರುಳ ಕಯ್ಕವಣೆಯಿಡುಗಲ್ಲ 
ಮೊತ್ತವಾ ಪುರದೊಳು (ಪದ್ಮರಾ. ೩-೨೧); ನಡೆಡೆಂಕಣಿ ಸೂಸುಡೆಂಕಣಿ ಬಲುಗುಂಡನಿಡುವ 
ಡೆಂಕಣಿ ತೋಣಾದೆಡೆಗೆ ಸಿಡಿವ ಡೆಂಕಣಿ ರಾಯಡೆಂಕಣಿಗಳ ಸಾಲು ಬಿಡದೊಪ್ಪಿದವು 
ದುರ್ಗದೊಳು (ಕುರಾಸಾಂ ೪೨-೩೯). "ನಡೆಡೆಂಕಣಿ' ಪರಾ. (ಸೂಸು, + ಡೆಂಕಣಿ] 

ಸೂಸುನೀರ್‌ (ನಾ). ಚಿಮುಕಿಸುವ ನೀರು; ಸಿಂಪಡಿಸುವ ನೀರು: ತರುಣಿಯರಾ 
ವಿಲಾಸ ಕುಸುಮಾಸ್ತ್ರನನೀಕ್ಷಿಸೆ ಕಾಮತಾಪದಿಂ . . . ಮೃಣಾಳನಾಳಿಕೆಗೆ ಚಂದನದಣ್ಕೆಗೆ 
ತಣ್ಣುಟ್‌ಲ್ಲೆ ತಣ್ಣರಗದ ಸೂಸುನೀರ್ಗೆ ಕೊಳವೇರ್ಗೊಡಲಂ ಗುಜ್‌ಯಾಗೆ ಮಾಡುವರ್‌ 
ಮಲ್ಲಿಪು ೩:೨೮); ವಿಯೋಗಮಂ ಮಾಡಿದ ವಾಮಲೋಚನೆಯರಂಗದೊಳಾಲಿಯ 
ಸೂಸುನೀರ್ಗಳಲ್ಕಾಡದೆ ತಂದು (ಡಂದ್ರಪು. ೨-೨೫). (ಸೂಸು, 3 ನೀರ್‌) 

ಸೂಸುಮಣ್ಣು (ನಾ). ಕಲ್ಲುಹರಳುಗಳು ಇಲ್ಲದ ನಯವಾದ ಮತ್ತು 
ಹಗುರವಾದ ಮಣ್ಣು: ಚಳಿಯಿಂದ ಮಣ್ಣಿನೊಳಗಿನ ಸಣ್ಣ ಹರಳುಗಳು ಸೋಸಿದ 
ಹಾಗಾಗಿ ಬುಡಕ್ಕೆ ಕೂತು ಸೂಸುಮಣ್ಣು ಮಾತ್ರ ಉಳಿಯುತ್ತದೆ (ಮುಂಬಯಿ. ೬-೧೭೩); ನನ್ನ 
ಪರಮಮಿತ್ರರೊಬ್ಬರು . . . ಎಲ್ಲಿಯೂ ನಸ್ಮ ದೊರಕದೆ ಮೂಗಿನಲ್ಲಿ ಸೂಸುಮಣ್ಣು ಸೇದಿ 
ಸಮಾಧಾನ ಪಟ್ಟುಕೊಳ್ಳುವುದನ್ನು . . . ಕಂಡಿದ್ದೇನೆ (ಮುಂಗಾಪು ೩೬). 

(ಸೂಸು *- ಮಣ್ಣು(ಆ ಮಣ್‌) 

ಸೂಸುಮೋಹನ (ನಾ). ತುಂಬಿದ ಚೆಲುವು; ಎದ್ದುಕಾಣುವ ಸೌಂದರ್ಯ: 

ಸೂಸುಮೋಹನದ ಸಿಂಗರದೊಟ್ಟು ತನ್ನ ವಿಲಾಸಿನಿಯರ ಬಳಸಿನೊಳು ಪೂಸರಲನ 


೮೬೬೬. 


ಸೂಳಯುಸು 


| ಪ್ರಣ್ಮದೇವತೆಯಂತಿರ್ದ ಭಾಸುರಾಂಗಿಯ ಕಂಡರಾಗ (ಭರಚ. ೪೦-೪೪). 
(ಸೂಸು, *- ಮೋಹನ! 
| ಸೂಸುವ (ನಾ). ಒಂದು ಬಗೆಯ ಬಲೆ; ಚಿಮ್ಮಿ ಬೀಸುವ ಬಲೆ: ಸೂಸುವಲೆಗಳಿಂದೆ 
|  ಜೇಂಟೆಯ ಜನರಲ್ಲಿ ಘಾಸಿಮಾಡುವರು ಮೃಗಗಳ (ರಾಮಎ. ೧೫-೬೫). (ಸೂಸು, 4 ಬಲೆ] 
s | ಸೂಸುವೆಳಗು (ನಾ). ಹೊರಚೆಲ್ಲುವ ಕಾಂತಿ: ಬಿಂಬಾಧರದ ಕೆಂಬೆಳಗು ಸುಲಿಪಲ್ಲ 
ಸೂಸುವೆಳಗಿನೊಳವೆರದು  ವದನವಿಧುಮಂಡಳದ ಪಾಟಲದ್ಕುತಿಯಂತೆ ಪಸರಿಸಿ 
ಬೀದಿವರಿಯೆ (ರಾಜಶೇ ೫-೧೯ ವ). (ಸೂಸು, + ಬೆಳಗ್ಗು। 
ಸೂಸುವೆಳ್ಳು (ನಾ). ಎ ಸೂಸುವೆಳಗು: ಸುಲಿಪಲ್ಲಳ ಸೂಸುವೆಳ್ಳಿನಿಂದೆಸೆವ ದುಕೂಲ 
ದೊಂದುಡೆಯಿನಂದಮೃತಾಂಶುಮರೀಚಿಯಿಂದೆ ನಿರ್ಮಿಸಿದವೊಲೊಪ್ಪಿದಳ್‌ ಧವಳಲೋಚನೆ 
10| ವಾಸವದತ್ತೆ ದೇಸೆಯಿಂ (ಲೀಲಾವ. ೧೦-೬೬). (ಸೂಸು, -- ಬೆಳ್ಬು) 
ಸೂಸೂಕರಿಸು (ಕ್ರಿ). ಸೂ ಎಂದು ಶಬ್ದ ಮಾಡು; ಸುಯ್ಕೆನ್ನು: ಬುಸುಗುಟ್ಟುವ 
ಪಾತಾಳದ ಹಾವೊ? . . . ಹೊಸತಿದು ಕಾಲನ ಕೋಣನ - ಓವೊ! ಉಸಿರಿನ ಸುಯ್ಕೋ? 
| — ಸೂಸೂಕರಿಸುತ ಬರುವುದು! (ಕಎಪು. ೨೭-೧). (? ೫ - ಇಸು] 
ಸೂಳ್ಕ್‌ "ಸೂಯಖ್‌' ನೋ 
15 ಸೂಳ್ಡ್‌, ಸೂಳ್ಕು (ನಾ). ೧. ಜೋರಾದ ಧ್ವನಿ; ಅರ್ಭಟ; ಬೊಬ್ಬೆ: ಮೊಳಗಿತು 
ಸೂಳಡರಿ ಸನ್ನಾಹ ಪುದುಭೇದಿ (ಸಾಳ್ವಭಾ. ೧೮-೬೬). ಸೂಳ್ಕು: ೧. ಸೂಳು ಮಿಗೆ 
ಗರ್ಜಿಸುವ ಫಘನನಿಸ್ಸಾಳಳೋಟಿಯ ಗಡಣದೊಳು ಕೆಂಗೋಲ ಮಳೆಗಲ್‌ಯುತ್ತ 
ಗಂಗಾಸುತನ ಕೆಣಕಿದರು (ಕುವ್ಮಾಧೀ. ೫-೧೮); ಸೂಳು ಮಿಗೆ ಸಂಗರದ ರವ 
ದುಬ್ಬಾಳಿನಲಿ ತಿರುಹಿಟ್ಟನರುಣಜಲಾಳಿ ರೋರಿಡೆ ಬಷ್ಕಮೂಕಮಹಾಮಹೀದರಕೆ 
(ತೊರರಾ. ೪-೨-೩೭). ೨. ಆಧಿಕ್ಕ; ಹೆಚ್ಚಳ : ""ಕಣನೊಳಂ ಪರ್ಚುಗೆಯೊಳಂ ಸೂಳೆನಿಕ್ಕು'' 
(ಕಶರ. ೧೧೦); ಪರಿಗತವಾದ ಲಜ್ಜೆಯ ಸುಯ್ಲ ಸೂಳಿನಲಿ ಬೆಕ್ಕಸಂಬಡುತ ಸುರಪತಿ 
ತನ್ನಿಕ್ಕೆಲದ ಕರತಳದ ಮುಸುಕಿನ ದುಕ್ಕಡಿಯ ದುಮ್ಮಾನದಲಿ ಹೊಕ್ಕನು ವನಾಂತರವ 
(ಶೊರರಾ. ೬-೨೬-೨). [7) | 
ಸೂಳ "ಸೂಲ್ಮ' ನೋ. 
ಸೂಳಗಿ (ಕ್ರಿ). ೧. ಶಬ್ದಮಾಡು; ಅಬ್ಬರಿಸು: ರಣದ ಮುಂಗುಡಿಗಹಳೆಗಳ 
ಸಂದಣಿಯ .ಸೂಳಗಿವಖಳಲಗ್ಗೆಯ ರಣವಚೆಯನೊಡೆಬಡಿದು ಬೆರಸಿದರರಿವರೂಥಿನಿಯ 
(ತೂರರಾ. ೬-೨೧-೪); ಸೂಳಗಿವ ಕಹಳೆಗಳ ರವ ನಿಸ್ಸಾಳಭೇರೀಶಂಖ ರವ ದಿಗುಜಾಲವನು 
ಬಿಡೆ (ಭಾಗ ೧೦-೫೯-೩೫). ಪಿ. ತೀವ್ರವಾಗು; ಅಧಿಕವಾಗು: ಸೂಳಗಿವ ಬಲು 
ಚಿಂತೆಯಲಿ ಭೂಪಾಲ ಮರಣದ ಮೇಲೆ . . . ಅವನೀಪಾಲಪದವಿಗೆ ಕೈಕೆಯ 
ಕ್ಲಿತಿಪಾಲಕನ ಮೊಮ್ಮಗನ ಕರೆಸಲು ಮಾಡಿದರು ಮನವ (ತೂರರಾ. ೨-೫-೩೨). 
[ಸೂಳ್ಳು (- ಸೂಳ್ಕ್‌) 4 ಆಗಿ) 
ಸೂಳಡಸು (ಕ್ರಿ). ಶಬ್ದವು ಆವರಿಸು, -- ತುಂಬು:ನಡೆದುದುರುಸನ್ನಾಹದಲಿಸೂಳಡಸಿ 
ಮೊಲ್‌ವ ,ಗಭೀರಭೇರಿಯ . . . ತೇರಿನ ನಿಡುವರಿಯ ಕಾಲಾಳ ಕಳಕಳವಾಯ್ತು 
ರಣದೊಳಗೆ (ಕುವ್ಮಾದ್ರೋ. ೯-೧೨); ಸೂಳಡಸಿ ಪೊಡೆವ ಬಹುವಿಧವಾದ್ಕದ ಮುದದಿ 
ಮುಂದುಲಿವ ಕಂಚುಕಿಯ ಕಳೆಕಳದಲೆಯ್ದಿದನು . . . ಸೌಂದರಭೂಪನು 
(ಸೌಂದಪು. ೪-೮೦). [ಸೂಳ್ಳು (ಆ ಸೂಳ್ಕ್‌) + ಅಡಸು] 
ಸೂಳಪಾಣಿ "ಸೂಲಪಾಣಿ' ನೋ. 
ಸೂಳಯಿಸು, ಸೂಳಯ್ಸು, ಸೂಳವಿಸು, ಸೂಳ್ಕೆಸು (ಕ್ರಿ). ೧. (ಕೆಲವು 
ವಾದ್ಮಗಳಂತೆ) ಜೋರಾದ ಧ್ವನಿ ಮಾಡು; ಭೋರಿಡು; ಅಬ್ಬರಿಸು: ಸೂಳಯಿಸಲ್‌ 
ನಿಸ್ಸಾಳಮನದಜಾಭೀಳಧ್ವನಿ ಸರ್ವೋರ್ವೀತಳಮಂ ತಾಳಿದನಾ ನರನಾರಾಯಣನೊಅಗಿದ 
- ಹಕ್ಕೆಯ ಹಾವ (ಜಯಕಾ. ೬-೧೪); ಊಳಿದುವು ಪೇರ್ಗಹಳೆಗಳು ನಿಸ್ಸಾಳ ದುಂದುಭಿ 
ಮೊಳಗೆ ಪೆರ್ಬಟ್‌ ಸೂಳಯಿಸಿದುವು ಘಂಟೆ ಜಯಘಂಟೆಗಳುಲಿದವಾಗ (ಶಂಕದಾ. ೨-1೬). 
೨. `ಕಿರಿಚಿಕೊಳ್ಳು; ಕೂಗು: ಸೀಳುತಿಹ ದನಿಯನೀ ಸಣ್ಣೊಡಲಿನ ಆಳದಿಂದೆಳೆಯುತ್ತೆ 
ಸೂಳಯಿಸುತಿಹುದೆನ್ನ ಚಾಳಿಯನು ನೆಮ್ಮಲಾರದೆ ಅಳಲಿದು (ಆರುಣ. ೧೩-೧೧). 
೩. ಶಬ್ದವಾಗುವಂತೆ ಮಾಡು; ಧ್ವನಿಯನ್ನುಂಟುಮಾಡು : ದಾರಿಯಲ್ಲಿ ಸಾಲಾಗಿ 
ಇರಿಸಿದ್ದ ಮೃದಂಗ ಭೇರಿ ನಗಾರಿಗಳ ಕುಡುಹುಗಳನ್ನು ಹಿಡಿದು ನೋಡಿ, ಮೆಲ್ಲಗೆ ಬಡಿದು 


ಹ್‌ 


35 


ಸೂಳಯ್ಸು 


ಸೂಳಯಿಸಿ ಆಲಿಸಿ ಕೇಳಿದಳು (ಸವತ. ೪). ೪. ಹೊಡೆ; ಬಡಿ; ತಟ್ಟು: 
""ಸೂಳಯಿಸಿತೆನಲ್‌ ಪೊಯ್ದುದು'' (ಭಾರನ ೪೦). ಸೂಳೆಯ್ಸು : ೧. ಪೊಡೆವ ಭೇರಿಯ 
ಸೂಳಯ್ಸ ನಿಸ್ಸಾಳದ ಪೂರಯಿಪ ಶಂಖದ ಬಿರುದೆತ್ತಿ ಕರೆವ ಕಹಳೆಗಳ (ಗಿಂಕ. ೧೦-೭೯ ವ); 
ಸೂಳಯ್ಸಿ [ಪಾಠಾಂ. ಳೈಸಿ] ದವು ನಿಸ್ಸಾಳಕೋಟೆಗಳು (ಕುವ್ಮಾಸ. ೩-೩೭). 
ಸೂಳವಿಸು: ೧. ಸೂಳವಿಸಿದುವು ಲಗ್ಗೆಯಲಿ ನಿಸ್ಸಾಳ ಕೋಟಿಗಳು (ಕುವ್ಮಾಭೀ. ೧-೪೩): 
ಹೇಳಲಜ್‌ೌಯೆನು ಭೇರಿ ನಿಸ್ಸಳ ಸೂಳವಿಸಿದವನಂತರಾಯರ ಮೌಳಿಮಣಿಗಣಖಚಿತ 
ಪಾದಪಯೋಜವಮೊಪ್ಪಿದುದು (ಕೌಶಿರಾ. ೨-೬೦). ೪. ಬೋಳವಿಸಿದನು ಶಲ್ಕನನು ಮಿಗೆ 
ಸೂಳವಿಸಿದನು ಭುಜವನು . . . ಅಹಿತನ ಪಾಳಿಸುವಡಂಬಿದೆಯೆನುತ ತೂಗಿದನು 
ಮಾರ್ಗಣೆಯ (ಕುವ್ಮಾಕ. ೨೪-೪೯); ಬಾಲೆಯರ ನಿಡುಮುಡಿಯ ನೀರೂಚವಾಲಿಗಳ ಕರತಳದಿ 
ಜಠರವ ಸೂಳವಿಪ ಹಾಹಾರವದ ಕಳಕಳದ ಕಳವಳವ ಕೇಳಿ (ತೊರರಾ. ೫-೮-೩೭). 
ಸೂಳ್ಳೆಸು: ೧. ಪಟ್‌ದುಲಿವ ಕಹಳೆ ಮಿಳ್ಳಿಪ ಪಲಯಿಗೆ ಸೂಳ್ಳೆಪ ತಮ್ಮಟಂ (ವರ್ಧಪು. 
೨-೪೯); ಸೊಳ್ಳೆಸಿದವು ನಿಸ್ಸಾಳ ಬಿರಿದುದಾ ಗಿರಿ. . . ಕುರುಗಳೆದೆ ಜರ್ಯುರಿತವಾಯ್ತಬ್ಬರಕೆ 
(ಕುವ್ಶಾಸ, ೩-೬೨). ೪. ಕಟ್ಟವೇಟ್ಕುದುರೆಯಂ ಸೂಳ್ಕೆಸವೇಟ್ಟೇರಿಯಂ (ಅರ್ಧನೇ. ೨-೩೬). 
೫. ನೀಡು; ಚಾಚು (?) : ಕಾಳಿಂಗಸರ್ಪ... ಅಡಿಗಡಿಗೆ ನಾಲಿಗೆಯ ಸೂಳ್ಳೆಸಿ ತೆಗತೆಗದು 
ಬಲುಬೇಗದಿಂ ಹರಿದು ಬೆನ್ನಟ್ಟಿ ಬರಲು (ನಜಶ. ೯9). (ಸೂಳ್ಕು (ಆ ಸೂಳ್ಕ್‌) 3- -ಇಸ್ಕು] 

ಸೂಳಯ್ಸು "ಸೂಳಯಿಸು' ನೋ. 

ಸೂಳವಿಸು "ಸೂಳಯಿಸು' ನೋ. 

ಸೂಳಟ್‌ "ಸೂಟಟ್‌' ನೋ. 

ಸೂಳಾಡು (ಕ್ರಿ). ಶಬ್ದವಾಗುವಂತೆ ಮಾಡು(?): ಕಾಳಂಜಿಎಡಿದು 
ಕೈಗುದಕವನೆಆ್‌ಯೆ ಪಾಂಚಾಳಿಕೆ ಮೊದಲ ತಂಬುಲವಾ ಸೂಳಾಡಿಯುಗುಳ್ಹು 
ವೀಳೆಯಗೊಂಡು ಗಾನದೊಳೋಲಾಡುತಿದ್ದರೇನೆಂಬೆ (ಛರಚ. ೧೧-೫೬). 

[ಸೂಳ್ಕ್‌ ? * ಅಡು) 

ಸೂಳಾದಿ, ಸುಳಾದಿ (ನಾ). ೧. [ಸಂಗೀತ] ಹಾಡಿನ ಒಂದು ಪ್ರಕಾರ. 
೨. ಈಗ ಪ್ರಚಾರದಲ್ಲಿರುವ ಏಳು ತಾಳಗಳಲ್ಲಿ ಪ್ರತಿಯೊಂದು: ಪುರಂದರದಾಸರು 
.. . ಅಲಂಕಾರಗಳನ್ನೂ ಗೀತಗಳನ್ನೂ ಕೀರ್ತನೆಗಳನ್ನೂ ಸುಳಾದಿಗಳನ್ನೂ ರಚಿಸಿದ್ದಾರೆ, 
ಈ ಕಾರಣ ಈಗ ಪ್ರಚಾರದಲ್ಲಿರುವ ಸಪ್ತತಾಳಗಳಿಗೆ ಸೂಳಾದಿತಾಳಗಳೆಂದು ಹೆಸರು 
ಬಂದಿದೆ (ಸಂಗೀಚಂ. ೫೯). ೩. ಒಂದು ರಾಗದ ಹೆಸರು(?) : ಸೌರಾಷ್ಟ್ರ ಗುಂಡಕ್ರಿಯಾ 
ಲಲಿತ ಸೂಳಾದಿಯಲಿ ನಾಮಕೀರ್ತನೆಗಳ ಪಾಡಿ (ಕನಕ. ಧಾ. ೧೬೯-೫). ಸುಳಾದಿ : 
೧. ಕೀರ್ತನೆಗಳು, ಉಗಾಭೋಗ, ಸುಳಾದಿ, ಪಿಳ್ಳಾರಿಗೀತೆಗಳು ಎಂದು ನಾಲ್ಕು ರೂಪಗಳು 
ಕಾಣಿಸುತ್ತವೆ (ಹೇಮಕೂ. ೧೦೪); ಶ್ರೀಪಾದರಾಯರು ಕನ್ನಡದಲ್ಲಿ ನೂರಾರು ಸುಳಾದಿಗಳನ್ನೂ 
ದೇವರನಾಮಗಳನ್ನೂ . . . ರಚಿಸಿದ್ದಾರೆ (ಸಂಗೀಚಂ. ೩೨೪). ೨. ನರಸಿಂಹಸ್ತುತಿ ಗೀತಪ್ರಬಂಧವ 
ಪಿಡಿದು ಸುಳಾದಿತಾಳದಲಿ ಕರದಬಿನಯಗೂಡಿ ಕಡುಕುಶಲದೆ ನಾಟ್ಮದಿರವ 
ಮೆಟ್‌ದರಂಗನೆಯರು (ಕಂನಎ. ೮-೬೧). 1? 

ಸೂಳಾಯತ "ಸೂಯಾಯ್ತ' ನೋ. 

ಸೂಳಾಯಿತ "ಸೂಯಾಯ್ತ' ನೋ. 

ಸುಳಾಯಿತ್ತ "ಸೂಯಾಯ್ತ' ನೋ. 

ಸೂಳಾಯ್ತ "ಸೂಯಾಯ್ತ' ನೋ. 

ಸೂಳಾಳ್ಕೆ (ನಾ). ಆಳ್ವಿಕೆಯ ಸರದಿ, -- ಪಾಳಿ: ಪಾಳಿಯಿಂದೋರೊರ್ವರೆಯ್ತಂದು 
ತಂತಮ್ಮ ಸೂಳಾಳ್ಕೆಗಮರ್ದಸವಳದೆ . . . ಆವಾವವಸ್ದೆಗಳ್ಗೆಂತೆಂತು ಪಕ್ಕಾಗಿ 
(ಸಂಸಪ. ೨೮-೧೫). [ಸೂಳ್‌, («ಆ ಸೂಟ್‌) + ಆಳೆ) 

ಸೂಳ್ಳಿ (ನಾ). ಬಾಳೆಯ ಗಿಡದಲ್ಲಿ ಸುರುಳಿಯಾಗಿ ಸುತ್ತಿಕೊಂಡಿರುವ ಚಿಗುರೆಲೆ: 
ಬಾಳಮೃಣಾಳಹಾರಲತೆ ಬಾಟೆಯ ಸೂಳಿಯ ತಾಲವೃಂತಂ (ಅನಂಪು ೭-೨೬). 

(5 ಇದು "ಸುಲ್‌' ಎಂದಿರಬಹುದೆ?) 

ಸೂಳ್ಕಿ "ಸೂಲ್ಮಿ' ನೋ. 

ಸೂಳಿಭಕ್ತ (ನಾ). ಶಿವನ ಭಕ್ತ: ಚೋಳದೇಶಪ್ರಾಂತಮಂ ಹರುಷದಿಂ ಪೊಕ್ಕು ಸೂಳಿಭಕ್ತರ 
ಮನಂ ನೋಡಲ್‌ ಮನಂ ಮಿಕ್ಕು (ಇಳಿರ. ದೇ. ೫೧-೧೮). [ಸೂಳ್ಡಿ (ಇ ಸೂಲ) * ಭಕ್ತ) 


ಪ 


10 


15 


25 


35 


40 


45 


ಸೂಳುಪಾಳು 


| ಸೂಳಿವರ್‌ (ಕ್ರಿ). ಸುತ್ತಿಬರು; ತಿರುಗಿಬರು: ದೊಡ್ಡ ಬಿಲಂಗಳೊಳೋಡಿ 
ಪೂಕ್ಕು ಮೈಗರೆವುಡು ಸೂಳಿವಪ್ಪ ಮೊಲಗಳ್‌ ನೆರೆದೊಪ್ಪಿದುವಲ್ಲಿ ಬೇಂಟೆಯೊಳ್‌ 
(ಸೂಕ್ತಿಸು. ೩-೧೧೯). (IP ಇದು "ಸುಖಿವರ್‌' ಎಂದಿರಬಹುದೇ?] 
ಸೂಳ್ಕು "ಸೂಖ್‌' ನೋ. 
| ಸೂಳ್ಕು "ಸೂಳ್‌' ನೋ. 
ಸೂಳ್ಕು (ನಾ). ಒಂದು ಬಗೆಯ ವ್ರಣ,--ಗಾಯ(?) : ಮಣಿಸಿಲ . .. ನಲಅರಳ 
ಪುಡಿಯನ್ನು ಜೇನುತುವ್ತದಲ್ಲಿ ಕಲಸಿ ನಕ್ಕಲು ಛ೮೪ ಹೆಚ್ಚಾದ ಬೃರದರ್ಶಿಯಂ ಹಲವು 
ಸೂಳುಗಳಂ ಕೆಡಿಸುಗುಂ (ಎವೈಎ. ೧೬). "ಸೂಳುಕಿವಿ' ಪರಾ. (1 
ಸೂಳುಂಡೆ (ನಾ). ಒಂದು ಸಲಕ್ಕೆ ಕೊಪ್ಪರಿಗೆಯಿಂದ ಸಿದ್ಧವಾಗುವ (ಬೆಲ್ಲದ) 
ಉಂಡೆ: ಆಲೇಮನೆ ಸೂಳುಂಡೆ ದಿನ ೧ಕ್ಕೆ ಕಡಿಗೆ ಬೆಲ್ಲ ೫೦೦ ಹಾಲೇಮನೆ , ೧ಕ್ಕೆ 
ವರ್ತನೆ ಗ ೧೧೦ (ಎಕ. ೫1, ಓರಿಯೂ.ಆಆ-೨೧; 1589). [ಸೂಳ್‌, (ಆ ಸೂಯ್‌) + ಉಂಡೆ] 
ಸೂಳುಕಿವಿ (ನಾ). ಹುಣ್ಣಾಗಿರುವ ಕಿವಿ: ಚಿತ್ರಮೂಲ, ಸಮುದ್ರಫಲ . . . ತುಪ್ಪಮಂ 
ಬಿಸಿ ಮಾಡಿ ಸೂಳುಕಿವಿಯಲೆರೆದು ಕಿವಿಗೆ ಅರಳೆಯಂ ಮುಚ್ಚಿ ಗಾಳಿ ಹೋಗದ ಹಾಗೆ 
ಅರಳೆಯನಿಕ್ಕಿ ತುಪ್ಪಮಂ ಬಿಡಲು . . . ಕೀವುರಸಿಗೆ ಸುರಿಯುವುದು ಮಾಣ್ಣುಂ 
(ಎಷ್ಮಎ. ೨೦೬). [ಸೂಳ್ಳು ಕಿವಿ] 
ಸೂಳುಗಂಕಣ (ನಾ). (ಕಿಣಿಕಿಣಿಯೆಂದು) ಶಬ್ದವನ್ನುಂಟುಮಾಡುವ ಬಳೆ, 
— ಕಂಕಣ: ಕೇಳಿದಳು ಬಿನ್ನಹವನಾ ಸಿರಿಲೋಲ ಮಾಧವರಾಣಿ ಸಭೆಯಲಿ ಸೂಳುಗಂಕಣ 
ಕಡಗಹಸ್ತದಲಭಯವನು ಕೊಡುತ (ಕವಚ. ॥, ೪೧೨ ತುಲಸೀಮಹಾತ್ಮೆ ). 
(ಸೂಳ್ಕು (ಎ ಸೂಳ್ಕ್‌) + ಕಂಕಣ) 
ಸೂಳುಗರೆ “ಸೂಲ್ಲರೆ' ನೋ. 
ಸೂಳುಗಹಳೆ "ಸೂಲುಗಾಳೆ' ನೋ. _ 
ಸೂಳುಗಾಜಿ (ನಾ). ಸರದಿಯ ಪ್ರಕಾರ ಕೆಲಸ ಮಾಡುವವನು: ಚಿತ್ತವೆಂಬ 
ಸೂಳುಗಾಅ ಒಪ್ಪದ ಚೀಟ ತೋಟ್‌ಯೆಂದಲ್ಲಿ ಸಿಕ್ಕಿದ ಜೀವವೆಂಬ ಸೆಟ್ಟಿ (ಸಕವ. ಕ. 1 
ಆಸ -೨೪). [ಸೂಳು, (ಇ ಸೂಟ್‌) -- - ಕಾಲ 
ಸೂಳುಚಿಂತೆ (ನಾ). ಒಂದರ ಹಿಂದೆ ಒಂದು ಬರುವ ನಿರಂತರವಾದ ಯೋಚನೆ , 
--ಚಿಂತೆ: ಹೂಳಿದುಬ್ಬಿನ ಹುದಿದ ಮೋನದ ಸೂಳುಚಿಂತೆಯ ಬಲಿದ ಭೀತಿಯ 
ಮೇಲುದುಗುಡದ ದಡಿಯ ವದನದಲಿದ್ದುದಖಿಳಜನ (ಕುವ್ಮಾಗ. ೧೧-೧). 
[ಸೂಳು, (-- ಸೂಟ್‌) + ಚಿಂತೆ] 
ಸೂಳುತ್ತರ (ನಾ). ಪ್ರತಿಯಾಗಿ ಕೊಡುವ ಉತ್ತರ; ಪ್ರತ್ಮುತ್ತರ: ತಾಳ ಮೇಳದ 
ಕಳೆಯರ ಮೇಳಾಪದೊಳ್‌ ಸೂಳುತ್ತರಂಗುಡುತ್ತಂ . . . ಪಜ್ಜೆಯಿಡುವ ಬಿಜ್ಜೋದರಿ 
ಯರಂ ಪಳಿವಚ್ಚರಿಯ ನಚ್ಚೆಣಿಯರಿಂ (ರಾಜಶೇ. ೧೨-೧೦೬ ವ). 
, [ಹೂಳ್‌, (ಇ ಸೂಟ್‌) 4 ಉತ್ತರ] 
ಸೂಳುನಗೆ (ನಾ). ಜೋರಾದ ನಗು; ಅಟ್ಟಹಾಸ: ಸೂಳುನಗೆ ಬಿಳಿನಗೆಯಲಡಿ 
ಗಡಿಗಾಳಿ ಮುಸುಗುಬ್ಬಸದಲಿದ್ದು ಕರಾಳಮತಿ ಸಂತೈಸಿ ನಟ್‌ ತನ್ನವರಿಗಿಂತೆಂದ 
(ಕುವ್ಮಾಸ, ೨-೭೬). [ಸೂಳ್ಳು (ಆ ಸೂಳ್ಕ್‌) + ನಗೆ] 
ಸೂಳುನುಡಿ "ಸೂಳ್ನುಡ್ಮಿ' ನೋ. 
ಸೂಳುನೆನಹು (ನಾ). ಎ ಸೂಳುಚಿಂತೆ: ಸೂಳುನೆನಹಿನ ಸುಳಿಮನದ ಸಮಪಾಳಿ 
ಕೋಪದಲಳಿದ ಮೌನದ ಮೇಲುಬುದ್ದಿಯ ಜೋಡಿ ಬೇಚೊಂದಾಯ್ತು ಭಾವದಲಿ 
(ಕುವ್ಯಾಸ ೧೦-೧). [ಸೂಳು, (ಆ ಸೂಟ್‌) + ನೆನಹು (« ನೆನಪು) 
ಸೂಳುಪಾಡು "ಸೂಲ್ರಾಡು' ನೋ. 
ಸೂಳುಪಾಳಿ (ನಾ).(ಒಂದು ಕ್ರಮಕ್ಕೆ ಅಳವಟ್ಟ) ಸರದಿ ,-ಪಾಳಿ: ಜಾಣಿನ 
ಮೇಳದುದ್ದಂಡೆಯರು ಜೊತ್ತಿನ ಸೂಳುಪಾಳಿಯೊಳಂಗನೆಯರೈದಿದರು ಗೋಪತಿಯ 
(ಆಕ್ರೂಚ. ೨-೧೫. "ಸೂಯ್ಪಾಡು' ಪರಾ. 
(ಸೂಳು, (ಆ ಸೂಟ್‌) 7 ಪಾಳ್ಕಿ (ಆ ಪಾಲ್ಕ)) 
ಸೂಳುಪಾಳು (ನಾ). ಎ ಸೂಳುಪಾಳಿ: ಕರಡಿಯಲಿ ಕಪಿಗಳನು ಕಪಿಯಲಿ ಕರಡಿ 
ಗಳನಾ ಕರಡಿ ಕೋಡಗವೆರಡಜಲಿ ಮುಸು ಸಿಂಗಳೀಕವ ಸೂಳುಪಾಳಿನಲಿ ತಿರುಹಿಡುತ 


ಸೂಳುಪಾಳೆಯ 


(ತೂರರಾ. ೬-೩೦-೭); ತರುಬಿ ಸುರಗಿಗಳಿಂದೆ ಶಿರಗಳ ತರಿದು ಚಂಡಾಡಿದರು ಶೂಲ 


ದೊಳಿರಿದು ಕೊಂದರು ಸೂಳುಪಾಳಿಂದಾಗ ಹುರಿಕಟಿಸಿ (ಅಂಬಿಕಾ. ೫-೨೫). [< ಸೂಬಟ್ಟಾಡು) | 


ಸೂಳುಪಾಳೆಯ (ನಾ). ಸರದಿಯ ಪ್ರಕಾರ ಹೂಡುವ ಬಿಡಾರ: ತರುಣಿ ದಿಟ 
ಕೇಳಿಂದುಮೊದಲಾಗರಸಿ ನೀ ನಾಲ್ವರಿಗೆ ನಾವೆಡೆಮುಜ್‌ದವರು ಬಿಟ್ಟವರು ನಿನ್ನಯ 
ಸೂಳುಪಾಳಿಯವ (ಬವ್ಕಾವಿ. ೩-೫೬). [ಸೂಳ್ಕು (ಆ ಸೂಮ್‌) 4 ಪಾಳೆಯ! 
ಸೂಳುಬಂಟ (ನಾ). ಸರದಿಯ ಪ್ರಕಾರ ಕೆಲಸ ಮಾಡುವ ಸೇವಕ; ಸರದಿ 
ಯಾಳು: ನೆರೆದುದಲ್ಲಿಯದಲ್ಲಿ ಸೂಜಿಗೆ ಹರಿದುದಲ್ಲಿಯದಲ್ಲಿ ಮನೆ ಮತ್ಸರದ ಜಗಳಕೆ 
ಸೂಳುಬಂಟರು ಹೊಯ್ದರೊಳಗೊಳಗೆ (ಕುವ್ಮಾಕ. ೧-೭). 
[ಸೂಳು, (ಆ ಸೂಮ್‌) 4 ಬಂಟ) 
ಸೂಳುಭಂಟಿಕೆ (ನಾ). ವೇಶ್ಮಾಸಾಹಚರ್ಯಕ್ಕಾಗಿ ಮಾಡುವ ಸ್ಪರ್ಧೆ,- 
ಹೋರಾಟ: ಉಬ್ಬುನಗೆಯಲಿ ಮಾಯೆ ಹುಬ್ಬನೊಳಿಬ್ಬರಿಗು ಸನ್ನೆಯನು ಮಾಡುತ 
ಹಬ್ಬಿಸಿದಳವರವರಿಗುನ್ನತ ಸೂಳುಭಂಟಿಕೆಯ (ಅಂಬಿಕಾ. ೩೪-೯೧). 
(೫ ಇದು "ಸೂಳಿಬಂಟಿಕೆ' ಎಂಬುದರ ಅಪಲಿಪಿತವಿರಬಹುದು) 
ಸೂಳುಮಾಹ (ನಾ). ಸರದಿಯ ಪ್ರಕಾರ ಮಾಡಿಸುವ ಸ್ನಾನ: ನಿನ್ನ ಕತ್ತಿಯನ್ನೂ ಆ 
ಬಲಿಮರವನ್ನೂ ತಮ್ಮ ನೊರೆನೆತ್ತರ ಸೂಳುಮಾಹದಿಂದ ತೊಳೆತೊಳೆದು ಸಿದ್ಧಮಾಡಿರಲಿ! 
(ಮಂತ್ರಶ. ೧೧೨-೧೯). (ಸೂಳು, (ಆ ಸೂಟ್‌) + ಮಾಹ] 
ಸೂಳುರಿ (ನಾ). ಅಧಿಕವಾದ ತಾಪ; ಅತಿಶಯವಾದ ಸಂತಾಪ: ಸೂಳುರಿಯ 
ನಿಡುಸುಯ್ಲ ಕಬ್ಬೊಗೆ ಜಾಳಿಗೆಯಲೇಕಾವಳಿಯ ಮುಕ್ತಾಳಿ ಕಂದಿತು ಖತಿಯ ಮೊನೆಯಲಿ 
ಮಸಗಿದನು ಭೀಮ (ಕುವ್ಕಾಸ. ೧೦-೨೩). [ಸೂಳ್ಳು (ಆ ಸೂಳ್ಕ್‌) 1 ಉದ್ದಿ] 
ಸೂಳುವಚನ (ನಾ). ಸರದಿಯ ಪ್ರಕಾರ ಆಡುವ ಮಾತು; ಸಂಭಾಷಣೆ: 
ಅಂತಾಡಿದ ಗಿಳಿಯ ಸೂಳುವಚನಮಂ ಮದನವಿಜಯರಾಯಂ ಸಕಲಪ್ರಾಣಿಗಳ 
ನುಡಿಯಂ ಕಲಿತು ಬಲ್ಲುದಟೌಂದಿಂತೆಂದಂ (ನನ್ನಚಾ. ೪-೨೩೫ ವ). *ಸೂಳ್ನುಡ್ಡಿ' ಪರಾ. 
[ಸೂಳು, (ಆ ಸೂಟ್‌) 4 ವಚನ] 
ಸೂಳುವರು' "ಸೂಲ್ವರು' ನೋ. 
ಸೂಳುವಾತು "ಸೂಯ್ಮಾತು' ನೋ. 
ಸೂಳುವೀಳೆಯ (ನಾ). ಸರದಿಯ ಪ್ರಕಾರ ಕೊಡುವ ತಾಂಬೂಲ, -- ವೀಳೆಯ: 
ಘನಶೀತಳೋಪಚಾರಗಳ ಅನುಭವಿಸುತ ಸೂಳುವೀಳೆಯಗೊಳುತ ಮೋಹನಶೀಲ 
ರಿದ್ದರೇನೆಂಬೆ (ಭರಚ. ೧೧-೧೧೩). [ಸೂಳು,(ಆ ಸೂಟ್‌) 4 ವೀಳೆಯ) 
ಸೂಳುವೊಯಿಲು (ನಾ). (ವಾದ್ಮಗಳ) ಕ್ರಮವಾದ ಹೊಡೆತ, - ಬಡಿತ: ಲಗ್ಗೆ 
ಮಸಗಿತು ಸೂಳುವೊಯಿಲಿನ ಬೊಗ್ಗಿನಲಿ ಮುಂಕೊಂಡು ಮೋಹರವೊಗ್ಗೊಡೆದು 
ಹೆಣಗಿದುದು ಕೇಶಾಕೇಶಿಯುದ್ದದಲಿ (ಕುವ್ಮಾಛೀ. ೪-೯). 
(ಹೂಳು (ಆ ಸೂಟ್‌)4 ಪೊಯಿಲು( ಆ ಪೊಯಿಲ್‌) 
ಸೂಳುವೊಯ್ಲು (ನಾ). ಎ ಸೂಳುವೊಯಿಲು: ಒದಣಾ್‌ ಮೇಲಿಕ್ಕಿದರು ನಿಸ್ಸಾಳದ 
ನಿರಂತರ”ಳೂಳುವೊಯ್ಲಿನ ಹೊದಲುಗಳ ಹೊಸಮಸೆಯಡಾಯ್ದದ ಸಾಲ ಸಂದಣಿಯ 
ಸದರವೀ ಹೊತ್ತೆನುತ (ಕುವ್ಮಾದ್ರೋ. ೧೦-೩೦). 
[ಸೂಳು, ( ಸೂಯ್‌) 4 ಪೊಯ್ಲು(< ಪೊಯಲ್‌)) 
ಸೂಳುಸುಯ್ಲು (ನಾ). ದೀರ್ಪವಾದ ಉಸಿರು; ಮೇಲಿಂದ ಮೇಲೆ ಬರುವ 
ನಿಟ್ಟುಸಿರು: ಮೇಲುದುಗುಡದ ಮುಖದ ಚಿಂತೆಯ ಜಾಳಿಗೆಯ ಜಡಮನದಲಿದ್ದರು 
ಸೂಳುಸುಯ್ಲಿನ ಹೊಯ್ಲ ನಾಸಾಪುಟದ ಬೆರಳಿನಲಿ (ಕುವ್ಮಾಆ. ೧೭-೧). 
[ಸೂಳ್ಳು (ಆ ಸೂಳ್ಕ್‌) 4 ಸುಯ್ಲು (< ಸುಯ್ಕಲ್‌)] 
ಸೂಳಿ: (ನಾ). ವ್ಯಭಿಚಾರವನ್ನು ಮಾಡುವವಳು; ಹಾದರಗಿತ್ತಿ: "“ವಾರಸ್ವ್ರೀ, 
ಗಣಿಕಾ, ವೇಶ್ಯಾ, ರೂಪಾಜೀವಾ - ಈ ೪ ಸೂಳೆ'' (ನಾಚರಾ. ೧೧೭); ಟೋ(ಲೋ)ಕ 
ಮಹಾದೇವಿಯರ ದೇಗುಲದ ಸೂಳೆ 'ಗೋಯಿನ್ಹಪೊಡ್ಡಿಯ ಮಗಳು 
(ಇಆ. x1, ೧೨೫-೪; 778); ಸೋಂಬನಂ ಮೆಚ್ಚಿ ಬೇಣೂರ್ಗೆ ಪೋದ ಸೂಳೆಯಂತೆ 
(ಉವ್ಮಸಾ. ೫೨೯ ಶೂದ್ರಕ); ಸೂಳೆಗೆ ಹುಟ್ಟಿದ ಕೂಸಿನಂತೆ ಆರನಾದಡೆಯೂ ಅಯ್ಕಾ 
ಅಯ್ಕಾ ಎನೆಲಾಜ್‌ (ಬಸವ. ೩೪೬) ; ದೇವತೆಯಾಗಿ ಸೂಳೆಯಾಗಿರುವುದಕ್ಕಿಂತ ಮಾನವಿಯಾಗಿ 


೮೬೬೮ 


ಸೂಳೆದೇಶ್‌ 


ಸತಿಯಾಗಿರುವುದೇ ನನಗೆ ಹಿತ (ಮಹಾಣ. ೨೯೦); ಸೂಳೆ ಮುಪ್ಪಾಗಿ ಜೋಗಿತಿಯಾದಳು 
(ಗಾದೆ). [ಆ-- ತಮಿ. ಚೂಳ್ಳೆ; ಮಲ. ಚೂಳ; ತುಳು. ಸೂಳೆ; ಕೊಡ. ಚುಳೆ; ಕೋತ. ಚುಳ್‌) 
ಸೂಳ್ಕೆ (ನಾ). ಒಂದು ಬಗೆಯ ಸಸ್ಕ: (ಮಣ. ೩-೪೬). (11 
ಸೂಳೆಕೇರಿ "ಸೂಳೆಗೇರಿ' ನೋ. 

5 | ಸೂಳೆಗ (ನಾ). ಜಾರ; ವೃಭಿಚಾಟ: ಸೂಳ ಪಲರ್ವಿಟರೊಳ್ನಿರಬರ್ದುಂ ದಾಳಿಪಲೊಲ್ಪ 
ವೊಲೆಲ್ಲರುಮಂ ಭೂಪಾಲನುಮಂತೆ ನಿಜಾಂಗನೆಯರ್ಗುಂ ಸೂಳೆಗನಾಗೆ ಸುಖಂ ದೊರೆ 
ಕೊಳ್ಳು೦ (ಮದತಿ. ೨-೬೦); ಭಂಡಾರದರ್ಥಮಂ ಸೂಳೆಗಂಗಿತ್ತು ಮುಂಕೊಂಡದ 
ರ್ಕೊಂದು ಬಗೆಯಂ ಬೇಟೆ ನೆಗಳದುದ್ದಂಡವೃತ್ತಿಯೊಳಿಳಾಪತಿಯನಿನಿಸುಂ ಲೆಕ್ಕಕಿಕ್ಕದೆ 
(ಪದ್ಮರಾ. ೬-೩). [ಸೂಳೆ + - ಗೃ) ` 

10| ಸೂಳೆಗಾರ "ಸೂಳೆಗಾಅ' ನೋ. 

- | ಸೂಳೆಗಾರಿಕೆ (ನಾ). ವೇಶ್ಶಾವೃತ್ತಿ; ವ್ಯಭಿಚಾರ: ಕಾತ್ಕೂಷ ತನ್ನ ಬಂಧನಕ್ಕಾಗಿ 
ಲಜ್ಜೆಗೊಂಡಿದ್ದಳೇ ಹೊರತು ಸೂಳೆಗಾರಿಕೆಗಲ್ಲ (ಪುನರು. ೧೯); ನಮ್ಮ ಸಮಾಜದಲ್ಲಿ 
ಗಂಡಸು ಕೆಟ್ಟರೂ ಚಿಂತೆಯಿಲ್ಲ . .. ಸೂಳೆಗಾರಿಕೆ ನಡೆಸಿ ಒಳ್ಳೆಯವನಾಗಿ ಸನ್ಮಾಸ ತೆಗೆದು 
ದೇವರಾಗುತ್ತಾನೆ (ಆಲಹೂ. ೧೦೧). [(ಸೂಳೆಗಾರ(< ಸೂಳೆಗಾಅ) + - ಇಕೆ] 

15| ಸೂಳೆಗಾಅ, ಸೂಳೆಗಾರ (ನಾ). ಎ ಸೂಳೆಗ: ಸೂಳೆಗಾಜನಿಗೆ ತುಳಸಿಮಾಲೆಯ 

ಶೃಂಗಾರವೇಕೊ (ಪುರಂದ. ಧಾ. ೨-೧೦೦-೪); ನಂಬೆ ನಾಂ ಬಲಗಯ್ಮ ಕೊಡು 
ಸೂಳೆಗಾಜಗೆತ್ತಣ ಸತ್ಯ (ಚೇರವು. ೮-೧): ಸೂಳೆಗಾಅಂಗೆ ಸೊಗಸಕ್ಕೆ (ಚಕವಿ. ೬-೧೭೨). 
ಸೂಳೆಗಾರ: "ಸೂಳೆಗಾರಿಕೆ' ಪರಾ. (ಸೂಳೆ, *- - ಕಾಲ] 
ಸೂಳೆಗೆಯ್‌ (ಕ್ರಿ). ಜಾರತನವನ್ನು ಮಾಡು; ವ್ಯಭಿಚಾರ ಮಾಡು: 
ಜಾತಿಭೇದವಟ್‌ದು ದಣ್ಣವಂ ` ವಿಶೇಷಂ ಮಾಬ್ಬರ್‌ ಮಾಣಿ ಸೂಳೆಗೇದಡೆ ಮೂಲು 
ಗದ್ಮಾಣಂ ಪ್ರಾಯಶ್ಚಿತ್ತಂಗೊಳ್ಳನತನ್ಹಿ (ಎಇ. ೩೫, ೬-೩೮; 1012); ಪಣವುಂಡೆಂ 
ಬಂದಿಯೊಳ್ಳಾಲಕನೆ ಪಲಗೆಜೂಜಾಡಿದೆಂ ಸೂಳೆಗೆಯ್ದೆಂ (ಅರ್ಧನೇ. ೫-೬೬); ಸೂಳೆಗೆಯ್ದಾ 
ವೇಶದ ಸೂಂದಿಗೆ ನಾನು ಕೇವಲ ತನ್ನಿ (ಮಂತ್ರಶ. ೩೩-೨೫). [ಸೂಳೆ 3- ಕೆಯ) 

ಸೂಳೆಗೆಯ್ತ (ನಾ). ಸೂಳೆಗಾರಿಕೆ ನಡೆಸುವುದು; ಹಾದರ; ವ್ಯಭಿಚಾರ: 
ಮುಗ್ಧಸಂಗಯ್ಯಂ. . . ಆನುಂ ಸೂಳೆಗೆಯ್ತಕ್ಕೆ ಪೋದಪನೆನ್ನಂ ಕಳುಪಲ್ಟೇಳ್ಕುಮೆನೆ ಕೇಳ್ದು 
ಬಸವಂ ತನ್ಮುಗ್ಗತೆಗೆ ಮುಗುಳ್ನಗೆ ನಕ್ಕು (ವೃಷಎ. ೯-೩ ವ); ಸೂಳೆಗೆಯ್ತಕ್ಕೆ ಪೋಪನೆನ್ನಂ 
ಕಳುಪು ನೀಂ (ಕುಮಾಪು. ೪-೨೬೩). (ಸೂಳೆ, * ಕೆಯ್ದ] 

ಸೂಳೆಗೇರಿ, ಸೂಳೆಕೇರಿ (ನಾ). ಗಣಿಕೆಯರು ವಾಸಿಸುವ ಸ್ಥಳ; ವೇಶ್ಯಾವಾಟಿಕೆ: 

""ವೇಶಃ ,-ಸೂಳೆಗೇರಿಯ ಹೆಸರು'' (ನಾಚಲಾ. ೧೦೩); ಏರಿದೊಂದು ಪೊಲಟಲುಂ 
ಧವಳಾರಂಗಳುಂ ನೆಲೆಯ ಮಾಡಂಗಳುಂ ಸೂಳಿಗೇರಿಗಳುಂ . . .ಮಾನಸರ ಬರುವುಮಂ 
ಪೋಗುಮಂ ಕಂಡು (ವಡ್ಡಾಲಾ. ೮೯-೨೧); ಮೇಳದ ನಾಗರಿ ವಿಟ ವಿದೂಷಕ ಪೀಠ 
ಮರ್ದಕರ್ಕಳ್ವೆರಸು ಕಾಮದೇವನೋಲಗಕ್ಕೆ ಬರ್ಪಂತೆ ಸೂಳೆಗೇರಿಯೊಳಗನೆ ಬರ್ಪುದುಂ 
(ಪಂಪಭಾ. ೪-೭೯ ವ); ಸುಮನೋಪಾಲನಗರದ ಸೊಗಸಿನಗ್ಗಃಶ ಸೂಳೆಗೇರಿಯ ನಡುವೆ 
ಬಿದ್ದಳು ಬೆದಬೆಪೌರಜನ (ತೂರರಾ. ೫-೧-೪). ಸೂಳೆಕೇರಿ: ಪುರುಷನಿಧಿಯೆನಿಪನನ್ನಂ ಧರೆ 
ನಿಲ್ವಿನಮಾ ಸ್ವಯಂಭು ಸೋಮೇಶ್ವರ ದೇವರ ಮುನ್ನೆ ಭಕ್ತಿಯಿಂದಚ್ಚರಿಯಾಗಿರೆ 
ಸೂಳೆಕೇರಿಯಂ ಮಾಡಿಸಿದ (ಸಾಇಇ. xX, ೭೪-೨೭; 1112). (ಸೊಳೆ, + ಕೇರಿ) 
ಸೂಳೆಗೊಟ್ಟಿ (ನಾ). ವೇಶ್ಮೆಯರ ಗುಂಪು, -ಗೋಷ್ಠಿ: ಮತ್ತಮೊರ್ವಳ್‌ 
ಸೂಳಿಗೊಟ್ಟಿಯೊಳ್‌ ಬೊಜಂಗವಾತಾಗಿ ತನ್ನ ಕೆಳದಿಗಿಂತೆಂದಳ್‌ (ಲೀಲಾವ. ೨-೬೯ ವ). 
(ಸೂಳೆ, 4" ಗೊಟ್ಟಿ] 
ಸೂಳೆತನ (ನಾ). ವೇಶ್ಮೈಯಾಗಿರುವಿಕೆ; ವ್ಯಭಿಚಾರ: ನುಡಿದುದು ಫಲಿಸಲಲಿಯದು 
ದೈವಗತಿಯಲಿ ಫಲಿಸಿತಾದಡೆ ರಾಜ್ಕಲಕ್ಷ್ಮಿಗೆ ಸೂಳೆತನವಚುದೆ (ಕುವ್ಮಾಕ. ೫-೧೦); 
ಎಳವರೆಯದೊಳಗೆ ಧನಮಂ ಗಳಿಸದ ಸೂಳೆತನದಂಗದಿಂದೇಂ ಫಲಂ (ಚಿಬಪ ೧೦-೬೯). 
(ಸೂಳಿ, + -ತನ। 
ಸೂಳೆದೇಶ' (ನಾ). ವೇಶ್ಯಾವೃತ್ತಿಯ ಮೇಲೆ ಹಾಕುತ್ತಿದ್ದ ತೆರಿಗೆ, ಸುಂಕ: 
ಮತ್ತಂ ದೇವರ್ಗ್ಗೂರ್ಮ್ಮಧ್ಯದೊಳೆ ನಡೆವೆತ್ತುಗಾಣವೊನ್ನು ಕೈಗಾಣವೊನ್ಹು ಸೂಳೆದೆಟೆ 
ನಾಲ್ಕುಂ ಮಾನ್ಮ (ಎಕ. ಬಲ. ದಾವಣ. ೧೩೬-೨೫; 1071). ಸೂಳೆ, + ತೆಲ್‌) 


20 


26 


36 


40 


46 


ಸೂಳೆ ಬಂಟ 


ಸೂಳೆಬಂಟ -"ಸೂಳೆವಂಟ': ನೋ. 

ಸೂಳೆಬಂಟಿಕೆ (ನಾ). ವೇಶ್ಮೆಯರ ಸಾಹಚರ್ಯಕ್ಕಾಗಿ ಮಾಡುವ ಸ್ಪರ್ಧೆ, - 
ಹೋರಾಟ: ಮೇಲೆಮೇಲೈತಪ್ಪ ವೀರಭಟಾಳಿಯೊಡನಲ್ಲಿಂದ ಸುಭಟರು 
ಸೂಳೆಬಂಟಿಕೆಯಿಂದ ಹೊಯ್ದಾಡಿದರು ನಾಕದಲಿ (ಕುನ್ಮಾಛೀ. ೫-೨೦); ಸಗ್ಗದ ಸೂಳೆಬಂಟಿಕೆ 
ಮಿಗಿಲಾದುದಂದು (ಕುರಾಸಾಂ. ೧೩-೧೦೯); ಜೂಜಾಟಿಕೆ ಸೂಳೆಬಂಟಿಕೆ ರುಣದ ಸಂವಾಜ 

. ಮಾಜದು ನಿತ್ಮಕೃತ್ಮದಲಿ (ಮೋಹತ. ೨೦-೨೬); ತೊಟ್ಟು ಪೂಗಣೆಗಳಂ 

ಮನಸಿಜಂ ಹೊಂಚಿ ನಿಲೆ ಮುಟ್ಟಿ ತಮ್ಮೊಳ್‌ ವಿಟರ್‌ ಸೂಳಿಬಂಟಿಕೆಗೆ ನಿಲೆ 
(ಚೆಬಪು. ೧೦-೧೮). (ಸೂಳೆಬಂಟ («ಆ ಸೂಳೆವಂಟಿ) + -ಇಕೆ] 

ಸೂಳೆಬಾಟಿಕೆ (ನಾ). ಎ ಸೂಳೆಬಂಟಿಕೆ: ಸೂಳೆಬಾಟಿಕೆಯ ಜಗಳಕಾಗ ರತಿಶಾಸ್ತ್ರ 
ದಾಳಾಪದ ನ್ಮಾಯಗಳ ಹೇಳಿ ಬಿಡಿಸಿ ಕಲಹವ ನಿಲಿಸುವರ ಸಮ್ಮೇಳದೆ 
ಬೀದಿಯೊಪ್ಪಿದುದು (ಕಂನಎ. ೬-೧೯೬). [ಇ ಸೂಳೆಬಂಟಿಕೆ) 

ಸೂಳೆಬೊಟ್ಟುಗಿಡ (ನಾ). ಒಂದು ಬಗೆಯ ಗಿಡ: ಪಾಪಟೆ, ಪಾವಟೆ, ತರಣಿ, 
ಸೂಳೆಬೊಟ್ಟುಗಿಡ (ಮೈಔಗಿ. ೬೦-೧೨೦೩). (? + ಗಿಡ (ಆ ಗಿಡು)] 

ಸೂಳೆಮನೆ "ಸೂಳೆವನೆ' ನೋ. 

ಸೂಳೆಮಾತು (ನಾ). (ಆಲಂ) ಬೆಡಗಿನ ನುಡಿ; ಒಯ್ಕಾರದ ಮಾತು: 
ಪಂಜರ ದೊಳ್‌ ಗಿಳಿಯನಿರಿಸಿ ನಾನಾ ಪ್ರಕಾರದ ಸೂಳೆಮಾತುಗಳಂ ಶೃಂಗಾರ 
ವೃತ್ತಂಗಳುಮಂ ಕಲಿಸುತ್ತುಂ ಪೊನ್ನ ಪರಮಸ್ನೇಹದಿರಿ (ಧರ್ಮಾಮೃ. ೧೨-೧೩೯). 

[ಸೂಳೆ, * ಮಾತು) 

ಸೂಳೆಯ (ನಾ). ಹಾದರವನ್ನು ಮಾಡುವವನು; ವ್ಯಭಿಚಾರಿ: ತಮ್ಮಸೆಟ್ಟಿಯ 
ತಮ್ಮ ರುದ್ರದತ್ತನೆಂಬೊಂ ಕರಂ ವ್ಯಾಳನುಂ ಸೂಳೆಯನುಮಾಗಿಪ್ಪೊನಾತನಂ 
ಕರೆದಿಂತೆಂದಳ್‌ (ಬಂಹರಿ. ೩-೨೯ ವ). (ಸೂಳೆ, + -ಅ) 

ಸೂಳೆಯಾಡು (ಕ್ರಿ). ಜಾರತನ ನಡೆಸು; ವ್ಯಭಿಚಾರ ಮಾಡು (9?) : ಇಲಿ ಮೇಗೆ 
ಬಿದ್ದುದು ಕಪ್ಪೆಯೆಂದು ನಾಯ್ಲೆಆಗಿ ಪೋ ಜೋಗಮ್ಮ ಬಾಳುಬಾಳೆನುತದೊರ್ವಳ್‌ 
ಕುಡಿಚಿ ಸೂಳೆಯಾಡುತ್ತಿದ್ದಳು (ಚಿಬಪು. ೧೦-೭೪). [ಸೂಳೆ, 4 ಆಡು; 

ಸೂಳೆವಂಟ, ಸೂಳೆಬಂಟ (ನಾ). ವೇಶ್ಮೆಯರ ನಿರ್ವಾಹಕ, - ಮೇಲ್ವಿಚಾರಕ: 
ಬಿರುದರ ಬಿಂಕಮಂ ಪೊಗಟ್ಟ ಕೂಂಟಣಿತೋಳ್ಗೆಳಸಿರ್ಪ ಸೂಳೆವಂಟರ ಸೊಬಗಿಂಗೆ 
ಮೈಮಲ್‌ದು ಮೆಚ್ಚುವ ಬಿಂಕದ ಬರ್ದೆಗೆಯ್ತದೊಳ್‌ (ಲೀಲಾವ. ೨-೭೨). ಸೂಳೆಬಂಟ: 
ಪಂದಿ ಕೆಯ್ಕಂ ತಿಂದೊಡೆ ಕತ್ತೆಯ ಕಿವಿಯಂ ಕೊಯ್ದರೆಂಬಂತೆ ಸೂಳೆಬಂಟಿಂಗಾಆದೆ 
ಶಂಖದ ಗೊರವನಂ ಬಡಿದರೆಂಬಂತೆ (ಧರ್ಮಾಮೃ. ೭-೭೩). [ಸೂಳೆ * ಬಂಟ) 

ಸೂಳೆವನೆ, ಸೂಳೆಮನೆ (ನಾ). ವ್ಯಭಿಚಾರ ನಡೆಸುವವಳ ಮನೆ ; ವೇಶ್ಮಾಗೃಹ: 
ಲತಾಗೃಹಮಿಲ್ಲದ ಗೊಟ್ಟಿಗಾಣರಿಲ್ಲದ ಕಡೆಪಟ್ಟ ಸೂಳೆವನೆಯಿಲ್ಲದವಿಲ್ಲವು 
ಸೂಳೆಗೇರಿಯೊಳ್‌ (ಮಲ್ಲಿಪು. ೨-೫೭). ಸೂಳೆಮನೆ: ಅರಮನೆಗಲ್ತು ಸೂಳೆಮನೆ 
ಗಲ್ಲು ಸವಣ್ಮನೆಗಲ್ತು ಕೂಡೆ ಬಲ್ಲರ ಬಗೆಗಲ್ತು ವಸ್ತುಕೃತಿಯಂ ಸಲೆ ಪೇಟ್ವುದು 
(ಸೂಕ್ತಿಸು. ೧-೬೧); ಸುರರಿಂ ವಂದ್ಯನ ಸುತ್ತದ ಕಾಲು ಸೂಳೆಮನೆ ಮಂಚದ ಕಾಲು 
(ಪುರಂದ. ೨-೧೭೫-೧). [ಸೂಳೆ, + ಮನೆ] 

ಸೂಳೆವಳ, ಸೂಳೆವಳ್ಳ, ಸೂಳೆವಾಳ (ನಾ). (ದೇವಸ್ಥಾನದ) ಸೂಳೆಯರ 
ಮೇಲ್ವಿಚಾರಕ; ಗಣಿಕೆಯರ ಗೃಹಕಾರ್ಯನಿರ್ವಾಹಕ: ತಪೋಧನಸತ್ರಕ್ಕಂ 
ಪ(0)ನ್ನಿರ್ವ್ವರ್ಸ್ಸೂಳೆಯರ್ಗ್ಗಂ ಸ್ಪೂಳೆವಳಗಂ, ವಂಚಿಗಂಗಂ ಪಠೆಕಾಆರ್ಗ್ಗಂ ಪಾತ್ರಕ್ಕಂ 
.. - ಸರ್ವೃನಮಸ್ಕಮಾಗೆ ಕುಡೆ (ಸೌಇಇ. ೬-೬ ೮೦-೧೫; 1018); ಕಳೆ ಕರ್ಪೂರದ ಕಸವಂ ತಳಿ 
ಕತ್ತುರಿನೀರನಿಕ್ಕು ಮುತ್ತಿನ ಕಡೆಯಂ ಬೆಳಗು ಮಣಿದೀಪಮಂ ಪೊಗೆಗೊಳಿಸಗರುವನೆಂಬರಲ್ಲಿ 
ಸೂಳೆವಳರ್ಕಳ್‌ «ಜಗವ. ೯-೧೦೦); ಪಡೆಯ ಮೇಲ್ವಿಚಾರಕ "ಪಡೆವಳ' ಇದ್ದಂತೆ, 
ದೇವಸ್ಥಾನದ ಸೂಳೆಯರ ಮೇಲ್ವಿಚಾರಕ ಸೂಳೆವಳ ಇರಬಹುದು (ಕಶಾಅ. ೧೮೩). 
ಸೂಳೆವಳ್ಳ : ಆತಂಗಂನಡಮಣ್ಣಿ ಪನ್ನಿರ್ಮ್ಮತ್ತರ್ನ್ನೆಲ್ಲ ಮಣ್ಣಿ ಖಸ೫% ವಕ ಸೂಳೆವಳ್ಳ ೩೫ 
ಟು ಇದನಲಿದ ಪಳ್ತ್‌ಮಹಾಪಾ ೩೫೩೩ ಬೆಸಗೆಯ್ದವನ್‌ (ಎಕ. ೬೬ ದಾವಣ. ೧೧೯-೮; 930); 
ಸಂಘ ಇ ಸೂಳೆವಳ್ಳರು ಮೊದಲಾಗೊಡೆಯವರ್ಗಳಾ ನೆರವಿಗಳುಂ (ನೀತಿವಾ. ೨೦-೧೪). 
ಸೂಳಿವಾಳ: ಸೂಳೆವಾಳಂಗೆ ಮತ್ರರ್ಪನ್ನೆರಡು (ಸೌಇಇ. ೪-4 ೧೦೧-೫; 1045); ಸೂಳೆವಾಳ 


೮೬೪೬೮೦, 


10 


25 


40 


45 


ಸೂಳ್ಗರೆ 


ಮಾರಮಯ್ಕ ಶ್ರೀಮನ್ಮ ಹಾಮಣ್ಣಳೇಶ್ವರಂ ಬಿಜ್ಜಲದೇವಗ್ಗೆ[) ಬಿನ್ನಪಂಗೆಯ್ದು 
(ಸೌಇಇ, ೫ ೫೭೫-೧೬; 1064); ಕುಳ್ಳಿರ್ದರಂದೋಳಿಗಳಿಂ ದಂಡಾಧಿಪರ್‌ . . . ನಗೆಕಾಅರ್‌ 
ವಾದ್ಮಕರ್‌ ಚಿತ್ರಕರಣುಗಿನವಲ್‌ ಸೂಳೆವಾಳರ್‌ ಪಯಾಳರ್‌ (ಆನಂಪು. ೨-೨೬). 
(ಸೂಳೆ, + - ವಳ) 

ಸೂಳೆವಳ್ಳ "ಸೂಳೆವಳ' ನೋ. 

ಸೂಳೆವಾದ (ನಾ). ವೇಶ್ಮೆಯರನ್ನು ಕುರಿತ ವಿವರಣೆ, --ವ್ಕಾಖ್ಕಾನ : 
ಚಟುಲತರಘಟಚೇಟೀವಿಚೇಷ್ಟಿತಂಗಳಂ ಪೆಅತಪ್ಪ ಸೂಳೆವಾದದ ನಾಖ್ರಾಡುಗಳೊಳ್‌ 
ಕೇಳ್ದು (ಚಕವಿ. ೬-೧೫೭ ವ, ಪುಟ ೧೬೭). [ಸೂಳೆ * ವಾದ] 

ಸೂಳೆವಾಳ "ಸೂಳೆವಳ' ನೋ. 

ಸೂಳೆಎಜ್ಡೆ (ನಾ). ಹಾದರದ ವಿದೆ; ವೃಭಿಚಾರ: ನಗೆ ಬಗೆಯೊಲ್ಮೆ ನಲ್ಮೆ 
ಪೊಸಜಾಣ್ನುಡಿ ನಾಣ್ನುಡಿ . . . ಎಂಬಗಣಿತ ಚೇಷ್ಟೆಗಳ್‌ ಮೆಚಿದಿರಲ್‌ ತಣಿಸಲ್ಪುದು 
ಸೂಳೆವಿಜ್ಜೆಯೊಳ್‌ (ದಶಕು. ೮-೨೨). (ಸೂಳೆ, -- ಬಿಜ್ಜೆ] 

ಸೂಳೆವಿನ್ನಣ "ಸೂಳೆವಿನ್ನಾಣ' ನೋ. 

ಸೂಳೆವಿನ್ನಾಣ, ಸೂಳೆವಿನ್ನಣ (ನಾ). ವೇಶ್ಮಯ ಒನಪು ಒಯ್ಕಾರ: 
ಬೆಅಗು ಚುಂಬನವಪ್ಪು ಸೀತ್ಶೃತವೆಅಗ ಜಾಣ್ಣುಡಿ ನೋಟ ಬೇಟವು ನೆತ್‌ ಸೊಬಗಿಯೇ 
ಸೂಳೆವಿನ್ನಾ(ಪಾಠಾಂ. ನ್ನ]ಣದೋಣ್‌ ಸಿಲುಕಿದನು (ಸಾಳ್ಳಭಾ. ೧೭-೨೬). ಸೂಳೆವಿನ್ನಣ: 
ಸುಂದರಿಯರು ಕುಳ್ಳಿರ್ದು ಛಂದಛಂದದ ಸೂಳೆವಿನ್ನಣಗಳನಂತೆಂದು ಬಿತ್ತರಿಸಿದರಲ್ಲಿ 
(ಚಂಪ್ರಸಾಂ. ೧೮-೧೨೯). [ಸೊಳೆ 3- ಬಿನ್ನಾಣ] 

ಸೂಳೆವೆಂಡತಿ (ನಾ). ಹಾದರಗಿತ್ತಿ; ಸೂಳೆ: ಸೂಳಿವೆಂಡತಿಯಂತೊಲ್ಲೊಲಿಸದೆ 
ಗ್ರಹದಂತೆ ಬೇಡಿಕೊಂಡುಣ್ಣದೆ (ಧರ್ಮಾಮೃ. ೫-೯೯). (ಸೂಳೆ, *- ಪೆಂಡತಿ ( ಪೆಂಡಿತಿ)] 

ಸೂಳೆವೆಣ್‌ (ನಾ). ಎ ಸೂಳೆವೆಂಡತಿ: ಈ ಮನೆಯ ಸೂಳೆವೆಣ್ಗಳ್‌ ಸಾಂಗತ್ಮಮಂ 
ಪಾಡುವರ್‌ (ಚಕವಿ. ೬-೧೫೪ ವ). 

ಸೂಳೆವೆಂಡಿರ್‌ (ಬಹುವ): ಸೂಳೆವೆಂಡಿರ ಸಂಗದೊಳಗಿರ್ಪ ಧರಣಿಪತಿಯಂ 

ಹಿಂಗದಿರ್ಪಳೇ ಜಯಲಕ್ಷ್ಮಿ (ಚಿಬಪು. ೮-೧೮). [ಸೂಳೆ, + ಪೆಣ್‌] 

ಸೂಳೆವೇಂಟ (ನಾ). ಹಾದರದ ಕಾಮಾತುರತೆ: ವೇಶ್ಶಾಗೃಹದಲ್ಲಿ ನಿಶ್ಯಂಕೆಯಿಂದ 
ನಿದ್ರಿಸುತ್ತಿರುವಾತನು ಸೂಳೆವೇಂಟದ ಅಂತಹ ಗ್ರಾಮ್ಮಪಾಮರಚೇಷ್ಟೆಯನ್ನೇ ಆದರೂ 
ಆಕ್ಷೇಪಿಸುವ ಅಧಿಕಾರವುಳ್ಳವನಲ್ಲ (ಮಂತ್ರಶ. ೯೪-೧೭). [ಸೂಳೆ 3- ಬೇಂಟ। 

ಸೂಳೆಸೊಪ್ಪು (ನಾ). ಒಂದು ಬಗೆಯ ಸಸ್ಮ: ಅಂಟುಹಣ್ಣುಗಿಡ, ಸೂಳೆಸೊಪ್ಪು 
(ಮೈ8ಔಗಿ ೬೨-೧೨೯೫). [ಸೂಳಿ 3- ಸೊಪ್ಪು] 

ಸೂಳೇಳು (ಕ್ರಿ). ಮೇಲೆ ಏಳು (7): ಬಿಗಿದ ಕೆಚ್ಚಲ ತೊರೆದುಗುವ ಹಾಲುಗಳ ಮಿಗೆ 
ಸೂಳೆದ್ದ ಬಾಲದ ಮೊಗ ನೆಗಹಿ ದೆಸೆದೆಸೆಯ ನೋಡುತ . . . ಗೋವರು ತೆಗೆದ ಪಥದಲಿ 
ತೆಕ್ಕೆವರಿದವು ಹಿಂಡುಹಿಂಡಿನಲಿ (ಕುವ್ಮಾವ. ೭-೫೦). [ಸೂಳ್ಕ್‌ 4 ಏಳು (< ಏಯ್‌)! 

ಸೂಳೇಜ್ಕ್ಮು (ಕ್ರಿ). ಅಧಿಕವಾಗು; ಹೆಚ್ಚಾಗು: ಕೇಶಪಾಶಂ ಸಿತಜಲಧರದೊಳ್ಳೆರ್ಚೆ 
ಸೂಳೇಆ್‌ ಸುಯ್ಮಲ್‌ ಚೆಲ್ಲಾಟಂಬೆತ್ತು ಕಾಂತಾಮಣಿಯುಗುರಿಸಿದಳ್‌ ತೈಲಮಂ 
ಬಾಲೆಗಾಗಳ್‌ (ಉದ್ಭಟ ೮-೧೫). [ಸೂಳ್ಡ್‌ * ಏಜು(ಆ ಏಯ್‌,)] 

ಸೂಳೇಟ್ಣು (ನಾ). ಸರದಿಯ ಮೇರೆಗೆ ಮಾಡುವ ಯುದ್ಧ : ಕವಿದುರ್ಗ್ಗಂ 
ಚಾತುರಂಗಂ ಬವಸ ದಳವುಳಂ ಧಾಳಿ ಸೂಳೇಜೆನಿಪ್ರಾಹವದೊಳ್ಳಾಳುಕ್ಕರಾಮಂ 
(ಎಕ. ೪೫ ಶಿಕಾರಿ. ೧೩೬-೨೭; 1068). [ಸೂಳ್‌ (ವ ಸೂಯ್‌) 4 ಏಜ್ಯ್ಮು (ಆ ಏಯ್ಮ್‌)) 

ಸೂಳ್ಕೆಸು "ಸೂಳಯಿಸು' ನೋ. 

ಸೂಳ್ಕಟ್ಟು (ಕ್ರಿ). ಕ್ರಮವಾಗಿ ಹೊಂದಿಸು; ಸಂಯೋಜಿಸು: ಆ ಲೇಶೈಗಳಿಲ್ಲ 
ಮಿಪ್ಪತ್ತಾಜುಭೇದಮಕ್ಕುಮವೊಳು ಮಧ್ಯಮಂಗಳೆಂಟು ಆಯುಷ್ಕಬಂಧಯೋಗ್ಮ 
ಗಳೆಂಟು ಸೂಳ್ಕಟ್ಟುವಲ್ಲಿಯೊಳವಪ್ಪು ಉಳಿದ ಪದಿನೆಂಟು (ಶಾಸ್ತ್ರಟೀ. ೧೨೧-೭). 

[ಸೂಳ್‌, (€ ಸೂಟ್‌) 4 ಕಟ್ಟು] : 

ಸೂಳ್ಗರೆ (ಕ್ರಿ). ಅಧಿಕವಾದ ಶಬ್ದವನ್ನುಂಟುಮಾಡು; ಜೋರಾದ ಧ್ವನಿಯನ್ನು 
ಉಂಟುಮಾಡು: (ಮಹಾರಾಜವಾದ್ಮಗಳೂ ಫಿರಂಗಿಗಳೂ ಸೂಳ್ಗರೆವುವು) 
(ಬೆಟ್ಟಳ. ೪೨-೧೩). [ಸೂಳ್ಡ್‌ + ಕರೈ) 


ಸೂಳ್ಳೈ 


ಸೂಳ್ಗೆ (ಕ್ರಿ). ಎ ಸೂಳ್ಲರೆ: ಸೂಳ್ಸೈದುವಾಗ ತಂಬಟಭೇರಿನಿಸ್ಸಾಳಕಹಳಾದಿ 
ವಾದ್ಮಂಗಳು (ಜೈಮಿಭಾ. ೧೨-೫). [ಸೂಳ್ಕ್‌ 1 ಕೈ (ಆ ಕೆಯ್‌,)] 

ಸೂಳ್ನುಡ್ಮಿ, ಸೂಳುನುಡಿ (ಕ್ರಿ). ಸರದಿಯ ಪ್ರಕಾರ ಮಾತನಾಡು; ಸಂಭಾಷಿಸು: 
ವರ ನಣಿ 324 ಗರ್ಗೊಕ್ಟ ಗೆಂದು ಸೂಳಕ್ನುಡಿದರವರು *ಾಸನನೊಡನೆ (ಬರಚ. 
೫೮-೬೨). ಸೂಳುನುಡಿ: ನೀನೀ ಗಿಳಿಯೊಡನೆ ಸೂಳುನುಡಿವುತಿರೆ ಬಂದೆನಾ ನುಡಿಗಳ 
ಕೇಳಲೆನಗೆ ಪ್ರೀತಿಯಾಗಿ (ಭರಚ. ೭-೫೪). [ಸೂಳ್‌, («ಇ ಸೂಟ್‌) + ನುಡಿ) 

ಸೂಳಕ್ನುಡ್ಮಿ `ಸೂಬ್ಲುಡಿ' ನೋ. 

ಸೂಳ್ನುಡಿಗೊಡು (ಕ್ರಿ). ಪರಸ್ಪರ ಜವಾಬು ಕೊಡು; ಪ್ರತ್ಯುತ್ತರ ಕೊಡು: 
ದಾನಿಗಳ ಬಲ್ಲಹನು ಮುನಿಯೊಡನೆ ಸೂಳ್ನುಡಿಗೊಟ್ಟನು (ಹಚಕಾ. ೮-೬೬). 

[ಸೂಳ್ನುಡ್ಡಿ ( ಸೂಬ್ನುಡಿ) 4 ಕೊಡು) 

ಸೂಳೆಚ್ಚು (ಕ್ರಿ). ಸರದಿಯು ಹೆಚ್ಚಾಗು; ಒಂದರ ಮೇಲೊಂದು ಬರು: 
ವೀರನೆಚ್ಚಂಬುಗಳ್‌ ಸೂಳ್ಪೆಚ್ಚಿ ಸೂತಾಶ್ವಮಂ ಕೊಚ್ಚಿ ವಿಧಿಕಾಯದೊಳ್‌ ಪೊಕ್ಕು 
ತಟ್ಟುಚ್ಚಲು (ಚಿಬಪು. ೬೧-೪೯). [ಸೂಳ್‌, (ಎ ಸೂಟ್‌) + ಪೆಚ್ಚು (< ಪೆರ್ಚು,)) 

ಸೂಳ್ಮೊೋಟ್‌ (ಕ್ರಿ). ಜೋರುಧ್ವನಿಯಲ್ಲಿ ಕೂಗು; ಆರ್ಭಟಿಸು: ಸೂಳ್ಮೊಲೆಯೆ 
ನಿಸ್ಸಾಳಕೋಟಿ ಕಲಿಯೌವನಾಶ್ವಕ್ಲಿತಿಪನೈ ತಂದನು (ಜೈಮಿಭಾ. ೪-೩೦). 

(ಸೂಳ್ಕ್‌ * ಮೊಲ್‌] 

ಸೂಳ್ವರಿ "ಸೂಟ್ವರಿ' ನೋ. 

ಸೂಳ್ಳಳೆ (ನಾ). ಸರದಿಯ ಪ್ರಕಾರ ಬೀಳುವ ಮಳೆ: ಸುರಿದುದಲರ ಸೂಳ್ವಳೆ 
ಬಿಡದೆಲಗಿತು ಬಿರಿಮೊಗ್ಗೆಯ ತಂದಲು ನನೆಗಳ ಬೆಳ್ಸರಿ ಬಿಳ್ಲುದು (ಜಯಕಾ. ೧೬-೩೫). 

1ಸೂಳ್‌, (ಆ ಸೂಟ್‌) 4 ಮಳೆ (ಆ ಮಟೆ)] 

ಸೂಳ್ಸರಿ "ಸೂಲ್ಲರಿ' ನೋ. 

ಸೂಳ್ಳಿಗೆರೆ (ನಾ). ಒಂದು ಊರಿನ ಹೆಸರು: ಸೂಳ್ಳಿಗೆರೆಗಾಳೊಳ್ರಾಜಮಾನಂ 
ಪನ್ನಿರ್ಮ್ಮತ್ತಲೈಯ್ಕುವುರಿಚ್ಚೆ ೫ ತಿಯದು (ಎಕ. %( ಚಳ್ಳಕೆ. ೩೪-೪೧; ಸು 815). 

(? + ಕೆರೆ (< ಕೆಚೆ)] 

ಸೂಖಾಡು "ಸೂಣಿಯಾಡು' ನೋ. 

ಸೋಖಾಳ್ಲ (ನಾ). ಒಂದು ಸ್ಥಳದ ಹೆಸರು: ಗಾವುಣ್ಣುಗಳೆ ಸೀಮೆದೋಬ್‌ದ ಕ್ರಮ 
ತೊಳಂಚೆಯದ ವೆರ್ಗ್ಗೆಯ್ಯಾಡಿಯ ಸೂಯಾಳ್ಗದ ಪೆಂಬಿದಿರಿನ (ಎಕ. ೫1, ನಂಜನ. 
ಜಗ 3; [7] `` 

ಸೂತೆ, ಸೂರೆ (ನಾ). ೧. ಕೊಳ್ಳೆ; ಲೂಟಿ; ಸುಲಿಗೆ: ಸೂಟ್‌ ಲೇಸು ಪೊಜೆಯರಿ 
ದೆಂಬಂತೆ ಪ್ರತಾಪಂ ಲೇಸು ನಿತ್ತರಿಸಲರಿದೆಂಬಂತೆ (ಧರ್ಮಾಮೃ. 6-50); ನೆತ್ತರ ಸೂಚ 
ಶಾಕಿನಿಯರಿಗೆ ನಿಮಗುಜಚ್‌ ಸೂಚೆಯೋ ಭಂಡಾರ (ಕುವ್ಕಾಕ. ೮-೩೭); ಊರೊಳಗಣ 
ಭಟರೈತಂದು ಮಧುರೆಯ ಧಾರಿಣೀಶ್ವರನ ಪಾಳೆಯವ ಸೂಲ್‌ಯನಾಡಿ ಗೂಡಾರಗಳನು 
ಕಿತ್ತು ಜಾರಿಸಿದರು ದೆಸೆದೆಸೆಗೆ (ಕಂನಎ. ೧೬-೮೦). ೨. (ಆಲಂ) ಅತಿಶಯ; ಆಧಿಕ್ಕ: 
ಆಹ ದೆಸೆದೆಸೆಗೆ ಬೀಜುವ ಸುಗಂಧದ ಸೂಲ್‌ ಆಹ ಕೇತಕಿ ನಿನ್ನ ಪರಿಮಳದ ಪರಿ ಬೇಲ್‌ 
(ಪವರ. ೯-೧೭); ಬಿಗಿದ ಭೀತಿಯ ಸೂಲೌಗಳೊ ಸವಿವಾತುಗಳ ಸೋನೆಯ ಸೊಗಸುಕಾಲರು 
ನಿಂದ ನಿಲವನು ಕರ್ಣ ನೋಡೆಂದ (ಕುವ್ಕಾದ್ರೋ. ೧೬-೨೪); ಪಾಳೆಯ ಪಾಳೆಯದೊಳಗೆ ಚೆಲ್ಲಿತು 
ಸೂಲೆ ವೀಳೆಯ ಹಿಡಿಹೊನ್ನುವರಹ (ಮೋಹತ. ೧೭-೩೮). ಸೂರೆ: ೧. ಪೊರ್ದಿರ್ಪ ಬೆಳ್ಳಿ 
ಕಣಜದ ತಿರುಳ ಸೂರೆಯಿಂ ಮೆದ್ದು ಪೋಗುವೆನೆಂದು ನೆಗೆಯೆ ಬಲೆ ಬಿಗಿಯೆ (ಕಾಲೂರ. ೬೮-೧೨೦); 
ಸಂಗಡಿಗರೊಡನೆ ಸೂರೆ ಸುಲಿಗೆ ಮಾಡಿ ಅದೇ ಕಾಡಿಗೆ ಅವಿತುಕೊಳ್ಳುವುದಕ್ಕಾಗಿ ಬಂದೆ 
(ನಡೆದಾ. 1. ೫೪೬). (ದೇ. | ತಮಿ. ಚೂಜೈೆ ; ತೊದ. ಸುರಿ ; ತುಳು. ಸೂರೆ; ತೆಲು. ಚೂ] 

ಸೂಲ್‌ಕಾಅ "ಸೂಚ್‌ಗಾಣಿ' ನೋ. 

ಸೂಟ್‌ಗ, ಸೂರೆಗ (ನಾ). ಲೂಟಿ ಹೊಡೆಯುವವನು; ದರೋಡೆಗಾರ : ಕೇರಿಕೇರಿಗೆ 
ಕೈದುಕಾಅರು ನೆರೆದು ನಿಂದರು ಸೂಜೌಗರ ಕೆಡಹಿ (ಕುವ್ಮಾಕ. ೧-೧೦); ಸಾಯಿತಿಹ ಕಹಳೆಗಳ 
ಗರ್ಜನೆಗೆ ಪರಿಪರಿವ ಸೂಲೌಗರ್‌ ಕೈಗುಂದಲಂಧಾಸುರಂ ತೇರನೇಜ್‌ ನಡೆದಂ 
ವಿಲಯಕಾಲದಂತಕನಂತೆ (ಚಿಬಪು. ೫೦-೨೯). ಸೊರೆಗ : ದುಡುಕಿದಾ ಸೂರೆಗರ ಹಾವಳಿಗೆ 
ನೊಂದೆ ! (ಕಎಪು. ೩೨-೪). [ಸೂಚ್‌ + ಗೃ] 


10 


15 


25 


30 


3s 


೮೬೭೦ 


ಸೂಚೆಗೊಳ್‌ 


ಸೂಕಗಳಿ (ಕ್ರಿ). ಇಲ್ಲದಂತೆ ಮಾಡು; ಅಪಹರಿಸು: ಜವ್ಯನಮಂ ಜಾಜ್‌ಸಿ ಸುಖಮಂ 
ಸೂಟೆಗಳೆದು ರೂಪಂ ರೂಪುಗೆಡಿಸಿ .. . ಹೋದಂ (ನಂಬರ. ೧೬-೨೮). 
[ಸೂಚ + ಕಳೆ] 
ಸೂಕೆಗಾಅ , ಚೂಅಕಾಅ, ಸೂರೆಕಾರ, ಸೂಲ್‌ಕಾಅ (ನಾ). ಲೂಟಿ 
ಮಾಡುವವನು; ಕೊಳ್ಳೆಹೊಡೆಯುವನು; ದರೋಡೆಗಾರ: ಸೂಲ್‌ಗಾಅನಂತೆ 
ಪೆಆರಂ ಕ್ಲೇಶಂಗೊಳಿಸದೆ (ಧರ್ಮಾಮೃ. ೫-೯೯); ಏಜುವಡೆದವರನು ಪಲಾಯನ ಸೂಟ್‌ಗಾ 
[ಪಾಕಾಂ. ಕಾ]ಅರನವರ ದಳದಲಿ ತೋಟ್‌ ಹೇಳುವರೆನ್ನ ಹವಣೇ (ಕುವ್ಮಾದ್ರೋ. ೧೭-೨೮); 
ಎಜಗಿ ಮುಂಬಟ್‌ವ ಸೂಚೆಗಾಜನಂ ಶಕ್ತ್ವಾಯುಧದಿನಿಟ್ಟಂ (ರಾಮಾಶ್ಚ. ೯೭-೨೬). 
ಚೊಅಕಾಅ: ಕದನಪ್ರಚಂಡ ಗಂಡಮಾತ್ತಂಡ ನುಡಿದಂತೆ ಗಂಡ ಅತಿಗರ್ವ್ವವ ನುಡಿವ 
ಮಂಡಳಿಕರ ಗರ್ಬಸರ್ವೃಸ್ವಚೂಲಅಕಾಆ (ಸೌಇಇ. ೫-4 ೩೬೬-೯;1225). ಸೂರೆಕಾರ : 
ಲಂಚಗೊಳ್ಳುವ ಸೂರೆಕಾರರ ನ್ಮಾಯನೀತಿಗಳೇ ಹೀಗೆ! (ಮುತ್ರಶ. ೮೪-೨೧). ಸೋಕ್‌ಕಾಲು : 
ಸೂಜ್‌ಕಾಅ ಕಾದಿಯಣ್ನಂಗೆ ಕೊಟ್ಟೊಡೆ (ಎಕ. x. ಮುಳಬಾ. ೨೦೮-೧೨; 1000); 
ವಿತರಣವಿನೋದಂ ಮಾವನಂಕಕಾಅಂ ವನಗಜ ಸೂಚ್‌ಕಾಐ೦ (ಸೌಇಇ. 0-1, ೨೮೭-೮; 1200); 
ರಾಯದಳದುಳಕಾಲ ಕೌರವರಾಯಸೇನಾಸೂಆ್‌ಕಾಅನಜೇಯನೋ ಕಲಿಭೀಮ 
(ಕುವ್ಮಾಕ. ೧೨ ಸೂಚನೆ); ಮೂಟುದಿಕ್ಕಿನಲಮರವೈೆಭವಸೂಜೆಕಾಜನನಲಸಿ ಕಾಣದೆ ಬೇಟೆ 
ಬೇಲೈತಂದು ಬಿನ್ನೈಸಿದರು ರಘಂಪತಿಗೆ (ತೊರರಾ. ೪-೯ ಸೂಚನೆ). (ಸೂಟ್‌ 4 - ಕಾಲ] 
ಸೂಲೆಗೂಳು (ನಾ). ೧. ಲೂಟಿ ಮಾಡಿದ ಆಹಾರ; ಕೊಳ್ಳಿಹೊಡೆದ ಕೂಳು: 
ರಣದ ಬೀರರ ಹಾಗೆ ಬಾಚಿಸಿಕೊಂಡು ಕೊಂಬಷ್ಟು ಕೊಂಡು ಬಡುವಷ್ಟ ಬಿಟ್ಟು 
ಸೂಆ"ಗೂಳಾಗಿ ಚೆಲ್ಲಿಯಾಡುವುದು ಇದಾವ (ಇದಾರ) ಪ್ರಸಾದ ಹೇಳಾ 
(ಸಿದ್ದೇವ. ೧೭೫-೫೩೩). ೨. (ಆಲಂ) (ತಿಂದು ಬಿಸಾಡಿದ) ಆಹಾರ: ಸಾರ್ವ 
ಭೂಪಾಲನ ಸೂನು ಎನಿಸಿದವಗೆ ಸೂಲೌಗೂಳಿನ ತಿರುಕೆ (ಪುರಂದ. ೧-೫೫-೨). 
(ಸೂಟ್‌ 4 ಕೂಳ್ಳು (ಆ ಕೂಯ್ಮ್‌)] 
ಸೂಲೆಗೈ, ಸೂರೆಗೈ (ಕ್ರಿ). ೧. ಲೂಟಿಹೊಡೆ; ಕೊಳ್ಳೆ ಹೊಡೆ; ದರೋಡೆಮಾಡು: 
"ಸೂಜಿಗೈಸು' ಪರಾ. ಸೂರೆಗೈ: ೧. ಸಿಡಿಲ ಪಳಗಿಸುವರಿವು ರವಿಯ ಸೆರೆಹಿಡಿವರಿವು 
ಸಾಗರದ ತಳಮಗುಚಿ ಸೂರೆಗೈವರಿವು (ಮಲೆದೇ. ೪೮-೨. ೨. ಯಥೇಚ್ಛವಾಗಿ 
ಪಡೆ, -ಹೊಂದು: ರಾಜರಾಜೇಶೃರರ ಸಿರಿಯನಿಳಿಕೆಗೈದು ಕವಿಯ ಯಷಿಯ 
ಆಶೀರ್ವಾದಗಳ ಸೂರೆಗೈದು . . . ಬಾಳರಳಿದರೆ ಧನ್ಮನಲ್ತೆ | (ಅನಿಕೇ, ೨೩-೧೭). 
[ಸೂಡ್‌ 4 ಕೈ(-ಆ ಕೆಯ್‌,) 
ಸೂಲೆಗೈಸು (ಕ್ರಿ). ಲೂಟಿ ಮಾಡಿಸು; ದರೋಡೆ ಮಾಡಿಸು: ಒಂದು ದಿನದೆ 
ಜಕ್ಕಮನ್ನೆಯ ಬಲಗೂಡಿ ಬಂದಾಗ ಹಂಚೆಯದೊಳಗೆ ಬಂದಾಗ ಸೂಚೆಗೈಸುತಲಿರೆ ಬಲ 
ಬೇಹು ಸಂದುದು ನೃಪನಿಗಾಕ್ಷಣದೆ (ಕಂನವಿ. ೩-೬೨). (ಸೂಜ್‌ 4 ಕೈಸು (< ಕೆಯ್ದು) 
ಸೂಆ್‌ಗೊಡು, ಸೂರೆಗೊಡು (ಕ್ರಿ). ೧. ಯಥೇಚ್ಛವಾಗಿ ಕೊಡು; ಧಾರಾಳವಾಗಿ 
ನೀಡು: ಸಮಸ್ತವಸ್ತುಗಳಂ ದೀನಾನಾಥಜನಂಗಳ್ಲೆ ಸೂಜೆಗೊಟ್ಟು (ಪಂಪಭಾ. ೧-೧೧೪ ವ); 
ಸಮಸ್ತವಸ್ತುವಾಹನಂಗಳಂ ತನ್ನೊಡನಾಡಿಗಳಪ್ಪ ಭಂಡಮಂಡಲಿಗೆ ಸೂಲೌಗೊಟ್ಟು 
(ಪಂಚತಂ. ೨೮-೧); ಸೂಟೆಗೊಟ್ಟಂದದೆ ಪರಳ್ಲಾಯಿ ಮುಂತಾದ ತಾಜಕಿ ನೆಲಕುದುರಿದುವು 
(ಮೋಹತ. ೪-೪೩). ೨. ಅರ್ಪಣೆಮಾಡು; ಅರ್ಪಿಸು: ನಿಮಗೆನ್ನಂ ಸೂಟ್‌ಗೊಟ್ಟೆಂ 
ಮನವನಂಬಿಕಾವರಂಗೆ ಸೂಲ್‌ಗೊಟ್ಟು (ನಮಂ. ದೇ. ೧೧-೧೯೬). 
ಸೂರೆಗೊಡು: ೧. ಲಾವಣ್ಮಧನವನ್ನು ಸೂರೆಗೊಟ್ಟೆಣಿಸದೆಯೆ ಪಿರಿದಾದ ಶ್ರಮವನ್ನು 
ತಾನೆ ಕೈಕೊಂಡು ಸ್ವೇಚ್ಛೆಯಿಂ ಸುಖವಾಗಿ ತಾವಿದ್ದ ಜನಕೆಲ್ಲ ಚಿಂತಾಗ್ನಿ ಹೊತ್ತಿಕೊಂಡುರಿವಂತೆ 
ಮಾಡಿ (ಧ್ವನ್ಮಾಲೋ.೨೨೨). ೨. ಈಜಿಪ್ಟಿನ ಚಕ್ರವರ್ತಿ ಪ್ರತಿನಿಧಿಗಳು ಸುಲ್ತಾನನಿಂದ ಆನೇಕ 
ಅಧಿಕಾರಗಳನ್ನು ಗಳಿಸುತ್ತ ಬಂದರು. ಆದರೂ ಇವೆಲ್ಲವನ್ನೂ ಫ್ರಾನ್ಸ್‌ ಮತ್ತು ಇಂಗ್ಲೆಂಡಿಗೆ 
ಸೂರೆಗೊಟ್ಟರು (ಇಸ್ಲಾಂಸಂ. ೫೮). ೩. ಆಕರ್ಷಿಸು; ಸೆಳೆ: ಹೃದಯವನ್ನು 
ಸೂರೆಗೊಳ್ಳುವಂತಹ ಪ್ರಾಕೃತಗಾಥೆಗಳಲ್ಲಿ ಕೂಡ ಇವುಗಳನ್ನು ಬರೆದವರು ಷಟ್‌ಪ್ರಜ್ಞರು 
ಅಥವಾ ಅಪಾರವಾದ ಅನುಭವವುಳ್ಳವರು (ಧ್ವನ್ನಾಲೋ. ೨೨೯). [ಸೂಚ್‌ -- ಕೊಡು] 


(ರಕ್ಷಾಶ. ೭೮): 


«| ಸೂೋಲ'ಗೊಳ್‌, ಸೂರೆಕೊಳ್‌, ಸೂರೆಗೊಳ್‌, ಸೂರೆಗೊಳ್ಳು, ಸೂಲ್‌ಗೊಳು 


(ಕ್ರಿ). ೧. ಲೂಟಿ ಮಾಡು; ಕೊಳ್ಳೆಹೊಡೆ: ಪ್ರದ್ಮೋತಂ ಮುಳಿದವರ ನಾಡಂ 


ಸೂಚೆಗೊಳು 


ಸೂಲೆಗೊಳುತ್ತಂ ಸುಡುತ್ತಂ ಕಿಡಿಸುತ್ತಂ ಉಪಶ್ರೇಣಿಕನ ಮೇಗೆ ಪೋಗೆ 
೧೬೫-೧೮); ಚಂದ್ರಮತೀಮಹಾದೇವಿಯ ಕೀಲಾರದ ಧೇನುಗಳಂ ಸೂಚೌಗೊಳ್ವಂತೆ ಕೊಂಡು 
ಪೋದೊಡೆ (ಸುಕುಮಾ. ೭-೩೫ ವ); ಧನಪನ ಪುರವನಾತನ ನವನಿಧಿಗಳನು ಸೂಚ್‌ಗೊಂಡು 
(ತೊರರಾ. ೬-೨೦-೬೯). ೨. (ಆಲಂ) ಆಕರ್ಷಿಸು; ವಶಪಡಿಸಿಕೊಳ್ಳು: ಎನ್ನ ಮನವ 
ಮಾಜುಗೂಂಡನವ್ವ ಎನ್ನ ತನುವ ಸೂಟೆಗೊಂಡನವ್ವ (ಮಹಾದೇ. ಬ. ೪೧ ೮೮). 
೩. ಎತ್ತಿಹಿಡಿ; ಪಟ್ಟುಹಿಡಿ: ಏಅನೆ ಸೂಜ್‌ಗೊಂಡು ನುಡಿವೀ ನುಡಿಯಲ್ಲದೆ 
ಮತ್ತಮಾಸನಂದೋಜುದ ಬಲ್ಪುದೋಜುವೆರ್ದೆದೋಜುವ ಕಯ್ದೆಸರಂಗಳೆಮ್ಮನುಂತೇಅವು 
(ಪಂಪಭಾ. ೮-೨೦). ಸೂರೆಕೊಳ್‌: ೧. ವೀರಪದೇವರು ಊರ ತುಜುವಂ ಸೂರೆಕೊಳ್ಳಾಗ 
ಪಲರನಿದಿರ್ಚ್ಚ ಕೊನ್ನು (ಮೈಅರಿ. ೧೯೨೯,೪೨-೨;). ಸೂರೆಗೊಳ್‌: ೧. ಇದು ಕಣಾ 
ಪುರುಷಾರ್ಥಮೆಂಬುದು ಇದುವೆ ಪರಮಂ ಸೂರೆಗೊಂಬುದು (ಗಗತಾ. ೧೭-೪೮). 
ಸೂರೆಗೊಳ್ಳು: ೧. ಪ್ರೇಮನಿಧಿ ಪ್ರಾಣೇಶ ಸೂರೆಗೊಳ್ಳಿನ್ನ ಸರ್ವಸ್ವಮಂ ಮೇಣೆನ್ನನಿಲ್ಲಗೈೆ 
(ಚಿತ್ರಾಂಗ. ೪೧-೧೧೧೦); ಕಂಪಿಲರಾಜ್ಕದಲ್ಲಿ ದೊರೆತ ಎಲ್ಲಾ ವಸ್ತುಗಳನ್ನೂ ಸೂರೆಗೊಂಡ 
ಸುಲ್ತಾನನ ಸೈನ್ಮ ವಿಜಯೋತ್ಸಾಹದಿಂದ ದೆಹಲಿಗೆ ಹಿಂತಿರುಗಿತು (ನಡೆದಾ. ॥. ೯೯೫). 
ಸೂಲ್‌ಗೊಳು: ೧. ಬೇಟಿ ತಮಗೊಂದಾಳುತನವುರಿ ಸೂಲೌಗೊಳುತಿದೆ ಜಗವನಿತ್ತಲು 
ಕೌಟ್‌ಡುವ ಕಾಲಾಗ್ನಿಯಿದೆ ಕಬ್ಬೊಗೆಯ ಕವಚದಲಿ (ಕುವ್ಮಾದ್ರೋ. ೧೯-೩೧); ರಾಜ್ಯವ 
ಸೂಲೌಗೊಳುತ ಸಡಗರದೊಳು ಬಂದು ಕಂಡನು ಬಹು ರಮ್ಯವಡೆದಿರ್ದ ಭಾಗೀರಥಿಯ 
(ಮೋಹತ. ೬-೩೧). ಸೂಟ್‌ + ಕೊಳ್‌, 

ಸೂಜೆಗೊಳು "ಸೂಲೌಗೊಣ್‌' ನೋ. 

ಸೂಳ್‌ಚಾಗ (ನಾ). ಧಾರಾಳವಾದ ತ್ಕಾಗ; ಯಥೇಚ್ಛವಾದ ದಾನ: 
ಅವರವರಂಗವನಟ್‌ದು ವಿದ್ಮಾಧಿಕನಿವಹಕೆ ಸೂಜ್‌ಚಾಗವನು ನವನಿಧಿಯಾಗಿ ಕೊಟ್ಟನು 
(ಭರಚ. ೨೦-೪೭). [ಸೂಟ್‌ 1 ಚಾಗೃ] 

ಸೂಲೌಯಾಡು, ಸೂರಾಡು, ಸೂಜಾಡು (ಕ್ರಿ). ಲೂಟಿ ಹೊಡೆ; ಕೊಳ್ಳೆಹೊಡೆ: 
ಊರು ಕೆಟ್ಟು ಸೂಲೌಯಾಡುವಲ್ಲಿ ಆರಿಗಾರೂ ಇಲ್ಲ (ಮೋಳಿಮಾ. ೧೧೪-೪೪೮); 
ಇಂದುಮಂಡಲದ ಸಿರಿಯಂ ಸೂಲ್‌ಯಾಡಿದರ್‌ (ಜೈಮಿಭಾ. ೧೦-೫೩); ನಿಲ್ಲದೈತಂದು 
ಸತ್ಕಾಗಾಲದ ಪಾಳ್ಕವೆಲ್ಲವ ಸೂಲ್‌ಯಾಡಿದನು (ಕಸಂ. ೩-೫೬). ಸೂರಾಡು: ಧನವ 
ಸೂರಾಡುವರೆ ಇಚ್ಛಾನುರಾಗದಿಂದೊಲಿಸಿ ಗಣಿಕನಾರಿಯರಾಲಯದಲಿ (ಜಿನಮು. ೪೯-೩೮). 
ಸೂಜಾಡು: ಸುಲಭದಿಂದ ಸ್ವರ್ಗ ಸೂಜಾಡಬೇಕು (ಪುರಂದ. ಧಾ. ೨-೫೬-೧); 
ತುರುಕರೈತಂದು ಸೆಟ್‌ಗಳ ಪಡಿದು ಸೂಜಾಡಿ ಭರದಿಂದೆ ಸಕಲರಂ ಸಂಹರಿಪರು 
(ಚೆಬಪು. ೬೩-೬೦). (ಸೂಚ + ಆಡು] 

ಸೂಜೆವಿಡು (ಕ್ರಿ). (ಆಲಂ) ಅತಿಶಯವಾಗಿ ಕೊಡು; ಧಾರಾಳವಾಗಿ ನೀಡು: ಈ 
ಧರೆ ಬಣ್ಣಿಸೆ ಸೂಜ್‌ವಿಟ್ಟನರ್ಧಾರ್ಥಿಗೆ ಪೊನ್ನ ಪುಟ್ಟಿಗೆಯ ೮ನ್ನದ ರಾಶಿಗಳಂ 
ಮಹೀಭುಜಂ (ಪಷ್ಟಪು. ೪-೪೩); ತುಂಬಿಗಳ ದಳಕೆ ಕಮ್ಮಲರ್ಗಳಂ ಸೂಣಿವಿಡುತೆ 
(ಜೈಮಿಭಾ. ೮-೬). [ಸೂಟ್‌ * ಬಿಡು] - 

ಸೂಶೆವೋಗು, ಸೂರೆಹೋಗು, ಸೂಟ್‌ಹೋಗು (ಕ್ರಿ). ೧. ಲೂಟಿಯಾಗು; 
ಕೊಳ್ಳೆಯಾಗು: ಈ ಜ್ಞಾನನಿಧಿ ಸೂಲಿವೋದಪುದಾನಿನ್ನೇಗೆಯ್ದೆನೆಂದು ತಳವೆಳಗಾದೆಂ 
(ಕಾದಂಪೂ. ೮೩೮); ಸೂಟ್‌ ವೋಯಿುತು [ಪಾಠಾ. ಯೋದುದು, ಹೋದುದು] ಸುರಪತಿಯ 
ಭಂಡಾರ ಹೆಂಡಿರುಸಹಿತ (ಕುವ್ಮಾಕ ೬-೧೧); ಕೀರಿ ರನ್ನಂಗಳ ಪಡೆದು ಬರೆ ತಾರಲೊತ್ತಿನ 
ಶಬರರಿಂದದು ಸೂಲ್‌ವೋದುದು ದ್ರವ್ಮವಾರಿಗೆ ಕೆಡದು (ಸಾಳ್ರಭಾ. ೧೭-೪೧). 
೨. ಧ್ವಂಸವಾಗು; ನಾಶವಾಗು: ಪಸುಗೆವೋಗದ ಶೌರ್ಯಮುಮಂ ಸೂಜಟ್‌ವಮೋಗ 
ದೇಜುಮಂ . . . ಪೊಗಳಿಸುವೆನೆಂದು ತಟ್‌ಸಂದು (ಶಾಂತಿಪು. ೪-೩೬ ವು. ಸೂಲೆಹೋಗು: 
೧. ಎಚ್ಚರೆಚ್ಚರು! ಏಳು! ನಿದ್ದೆಹೋಗದಿರೆಚ್ಚರ, ಸೂರೆಹೋದೀತೆಲ್ಲ! (ಆರಳು. 
೧೫೬-೬); ಹೋಗದಿದ್ದರೆ ಏನು ಸೂರೆಹೋಗುತ್ತಿದ್ದುದು? (ಕುಸುಸಂ. ೧೯೦); ಸೂರೆ 
ಹೋದರೂ ಮಾರಿ ಬಿಡಲಿಲ್ಲ (ಗಾದ). ಸೂಶೆಹೋಗು: ೧. ಮೂಲುಲೋಕವೆಲ್ಲವು 
ಬಟ್‌ ಸೂಲ್‌ಹೋ (ಪಾಶಾಂ. ಮೋ।ಯಿತ್ತು (ಅವಚಂ. ೮-೩೦); ತೋಯಿವ ಕುಲಗಿರಿಯನೇಟ್‌ 
ತಪದೊಳಗಿದ್ದು ಬೇಚೊಂದ ಮನವು ನೆನೆದಿಹರೆ ಬೆಳೆದ ಹೊಲ ಸೂಲ್‌'ಹೋದಂತೆ 
(ಸರ್ವಜ್ಞ. ೫೭೯). ಪಿ. ತುರಗದಳದಸು ಸೂಲ್‌ಹೋದುದು ಸಮರದಲಿ ಹದಿನೆಂಟು 


(ವಡ್ಡಾರಾ. | 


೮೬೭೧ 


ಸೋಮ್‌ 


ಸಾವಿರವು (ಕುವ್ಮಾಭೀ. ೮-೪೮). ೩. ಅರ್ಪಣೆಯಾಗು: ಅರ್ಪಿತವಾಗು: ಸೂಜೆ 
ಹೋದುದು ನಿನ್ನ ಮನವೆಲ್ಲವಾ ಗಾಡಿಕಾಅಗೆ ಭರತೇಶಗಕ್ಕ (ಭರಚ. ೭-೪೨). 
ಸೂಲ 4 ಪೋಗು («ಎ ಪೋ,)] 


ಸೂಚೆಹೋಗು "ಸೂಟ್‌ವೋಗು' ನೋ. 


5 | ಸೂಟ್‌, ಸೂಳ್ಕ್‌, ಸೂಳ್ಕು, ಸೂಟು (ನಾ). ೧. ಹೊತ್ತು; ಸಮಯ: 


10 


35 


40 


45 


ಒರ್ವ ಸೊರ್ಕಿದ ತೊಟ್ಟು ತೊಟ್ಟುಗೆಲಸಕ್ಕರಮನೆಯಂ ಪುಗುವ ಪೊಲಮಡುವ 
ಸೂಟೊಳೆಲ್ಲಂ ಒಂದು ತಗರಂ ಬಗೆಯದೆ ಬಡಿಯುತ್ತುಮಿಪು:ದುಂ (ಪಂಟಿತಂ. ೧೭೯-೪). 
೨. ಆವೃತ್ತಿ; ಬಾರಿ: ""ಸೂಚೆಂದು ಬಾರಿ''(ಕಶಸಾ. ೭೧-೬೧೧); ಒಳ್ಳಿತ್ತಪ್ಪ ವಸ್ತು 
ನಿನಗಕ್ಕುಮೆಂದೊಡೆ ಅರಸನೆನಗಕ್ಕುಂ ಬಲಮೆಂದು ಮೂಡು ಸೂಟ್ಟರಂ ಸಾಲ್‌ 
ನುಡಿದೊಡಂಬಡಿಸಿ (ವಡ್ಡಾರಾ. ೧೧೬- ೬); ಮೂಜು ಸೂಲ್‌ ಬಲವಂದು ಪೊಡಮಟ್ಟು 
(ಪಂಪಭಾ. ೩-೫೮ ವ); ದೇವಿಯರಂ ಮೂಯಿಂ ಸೋಮ್‌ ಬಲವಂದು ಮಣಿದು ಇತ್ತುದಂ 
ಮಹಾಪ್ರಸಾದಮೆಂದು ಭಕ್ತಿಯಿಂ ಸ್ಟೀಕರಿಸಿದಂ (ರಾಮಾಶ್ವ. ೩೨-೧). ೩. (ರತಿಸುಖದ) 
ಸರದಿ; ಸಮಯ: ಎನಗಿಂಬನೊಂದು ಸೂಟುಮನಿನಿಯಂ ದಯೆಗೆಯ್ದನೆನ್ನ ಸೂಲಂ 
ನಿನಗಾನೆನಿತಾದೊಡಮಾವೆನೆ (ಪಂಪಭಾ. ೨-೨೬); ಬಂದಳಾ ಜಗತೀನಾಥನ ಸೂಲ್ಸ್‌ ತತ್ಸುದತಿ 
ಹಂಸೀಯಾನೆ ಸಾನಂದದಿಂ (ನೇಮಿಪು. ೧-೧೩೨); ರಮಣಿ ರಂಜಿಸಿ ಭೂಪನ ಸೂಟ್ಲ್‌ವಂದಪಳ್‌ 
(ಪುಷ್ಪಪು. ೯-೯೫). ೪. ಗತಿ; ಲಯ: ಮೊದಲೊಳ್‌ ಮೆಲ್ಲನೆ ಸೆಕಡನಿಟ್ಟು ನೆಗೆಯೆಲ್‌ 
ಮೆಲ್ಪಿಂದವಳ್‌ ಪೊಯ್ತು ಪೊಣ್ಮಿದ ಸೆಂಡಂ ನಖದೀಪ್ತಿ ರಂಜಿಸುವಿನಂ 
ಮೇಗೆಯ್ಕೊಳಾಂತು . ತಾಳದ ಸೂಟಂ ತಿಳಿದಾಡಿದಳ್‌ (ದಶಕು. ೧೨-೨೯). 
೫. ಯೋಗ್ಯವಾದ ಮಾರ್ಗ; ಉಚಿತವಾದ ಕ್ರಮ: ಎಮ್ಮ ದಾಯಾದನುಂ 
ಕೋಪದಿನೆಮ್ನೊಳ್‌ ಕಾದಲೆಂದುಬ್ಬರಿಸಿದ ಸಮರಾಟೋಪದಿಂ ನಿಂದೊಡಂ ಮಾಣ್ಪುದು 
ಸೂಟಲ್ಲು (ಆದಿಪು. ೧೪-೮೫); ನಮಗಾವುದು ಸೂಲಕ್ಕ ಪೇಟ್‌ೌಮಿನ್ನೇಗೆಯ್ಪೊಂ (ಅಜಿಪು. 
೬-೯೯). ೬. ಗಾತ್ರ; ಪ್ರಮಾಣ: ಏಲ್‌ ಧನು ಮೂಜುಮೊಬನಿಂ ಪೇಲ* ಷಡಂಗುಲಮೆ 
ಮೊದಲ ನಾರಕರೂಡಲಂತೇಟುವರಂ ತದ್ವಿಗುಣಮೆ ಸೂಟೊಳ್‌ ನಾರಕರ 
ಕರಿನದೇಹೋತ್ಸೇಧಂ (ಆದಿಪು. ೫-೯೨). ೭. ವರ್ಷ; ಸಂವತ್ಸರ: ಈ ಸೂಲೆಂದು 
ವರ್ತಮಾನವರ್ಷಂ (ಶಮದ. ನ. ೧೧೮ ಪ್ರಯೋ. ಅಡಟಿ). ೮. ಕದನ; ಯುದ್ದ: "ಸೂಲ್ಲರೆ' 
ಪರಾ. ೯. ಗಮನ; ಲಕ್ಷ: ದಿಟ್ಟಿ ಸೂಲ್ಸ್‌ಕ್ಕಿ ಕೆಕ್ಕಳಿಪನ್ನಂ ಕಿವಿಸೋಂಕಿನಿಂ ಕೊಣಕಿಡುತ್ತುಂ 
ಬರ್ಪಿನಂ . . . ಕಾಳಿಂದಿಯೊಳ್‌ ತಿಳಿನೀರೂಡಿ ಮುರಾರಿ ವತ್ಸಕುಲಮಂ ಕಾದಂ 
ಮಹೋತ್ಸಾಹದಿಂ (ಜಗು. ೩-೭೧). ೧೦. (ಕುಸ್ತಿಯ) ಒಂದು ಪಟ್ಟು,-- ವರಸೆ: 
ಮಲ್ಲಮಲ್ಲಿಯ ಸೂಟನೆಲ್ಲರ ಪೊಗಲ್ವನ್ತು ಮಲ್ಲಗಾಯದೊಳ್‌ ಪಿಡಿದೊತ್ತಿ ಕಟ್ಟಲೈ 
ಬಲ್ಲನೀ ಖಚರಚೂಡಾಮಣಿ (ಎಕ. ೪, ಚಕ್ಕಮ. ೯೪-೨೧; ಸು. 10607). ಸೂಳ್ಕ್‌: 
೧. ಶ್ರೀಮತ್‌ ಸಕಲೇಸ್ಟರದೇವರ್ಗ್ಗೆ ನಕರಂ ಕೊಟ್ಟ ಸೊಂಟಿಗೆಯೊನ್ನು ವೆಜುವೊಕ್ಕಲು ಪೇಜ್‌ 
ಬನ್ನ ಸೂಳೊಳ್‌ ಒಕ್ಕಲಲು ಬಳ್ಳವೊನ್ನು (ಸಾಇಇ. ೩1-1, ೧೧೨-೧೨; 1072). ೨. ""ಸೂಳೆಂದು 
ಬಾರಿ'' (ಕಎಳಂ. ೨೪೧); ಅಖಿಳ ಧರೆ ಗತಕ್ಷತ್ರಮಪ್ಪನು ಧಾತ್ರೀಶರನಿರ್ಪೃತೊನ್ನು ಸೂಳ್‌ 
ಕೊನ್ನನ ಚಲಮೆ ಚಲಂ (ಮೈಆರಿ. ೧೯೨೯, ೬೫-೨೪; 1025); ತೋಳ್ಗಳ್‌ ನೆನೆವರ ಚಿತ್ತದ 
ಬಾಳ್ಗಳ್‌' ವರವೀಯಲೆಂದು ಮಿಗೆ ಮತ್ಸರಿಪಾ ಸೂಳ್ಗಳ್‌ ರುದ್ರನ ನಚ್ಚಿನ ಬಾಳ್ಗಳ್‌ 
ಗಿ೦ಿರಾಜಪುತ್ರಿಯಪ್ಪಿಂಗಾಳ್ಗಳ್‌ (ಗ೨ಕ. ೧೦-೫೫). ೩. ಪಳುಕಿನಲಿ ಮನಸಿಜ ಸಮೆದ 
ಪುತ್ನಳಿಯೊಯೆನೆ ಬೆಳಗುವ ಸದನದ ತನಿವೆಳಗಿನಲಿ ಶಿವದೇವಿ ಬಂದಳು ಸೂಳ್ಗೆ ನಿಜಪತಿಯ 
(ಸಾಳ್ತಭಾ. ೩೨-೪೫). ಸೂಳ್ಕು: ೨. ಬವರಮುಖದಲಿ ಹಿಂಗಿದನು ಹದಿನೆಂಟು ಸೂಳಿನಲಿ 
(ಕುವ್ಮಾದ್ರೋ. ೧೩-೫೦); ಹದಿನಾಲ್ಕು ಸೂಳಲಿ ಸುಳಿದು ಸುರರಲಿ ಸಂದುದರಿಸೇನೆ 
(ತೊರರಾ. ೬-೩೯-೩೫); ಬೋಕಿಮಯ್ಯ ಪ್ರಭುಗಳಲ್ಲಿಗೆ ಬಂದು ಅಡ್ಡಬಿದ್ದು, ಬಳಿಕ 


_ ರಣರಂಗಕ್ಕೆ ಮೂರು ಸೂಳು ಬಲವಂದು, ಬಲವಾಗಿ ಕೇಕೆ ಹಾಕಿದ (ಶಾಂತಲಾ. ೧೪೮). 


೩. ಮೂವರಿಗಾದ ಸೂಳೆ ಸೂಳ ಕೊಡುವ ಪರಿಯಿನ್ನೆಂತೊ (ಗುಪ್ತಮಂ. ಕ. ೨೨೯-೭೪); 
ಸವಿವ ಬಾಯುಗಿಯಡಗೆ ಮೈ ಮಿಗೆ ಬೆವರೆ ಸೂಳೋಸರಿಸೆ ಕೆಡಪಿದ ಜವಳಿಜಂತ್ರದ 
ಬೊಂಬೆಯೆನಲೀರ್ವರು ಮಜ್‌ದರೊಡಲ (ಸಾಳ್ವಭಾ. ೧5-೩೭). ೮. "ಸೂಳುಗರೆ' ಪರಾ. 
ಸೂಟು: ೧. "ಸೂಟುಗಾಳೆ' ಪರಾ. ೨. “"ಸೂಟುನುಡಿ' ಪರಾ. 
ಆ. "ಸೂಲುಗರೆ' ಪರಾ. 


ಸೂಲ 


ಸೂಟ್ಪೂಖ್‌, ಸೂಳುಸೂಳು, ಸೂಲುಸೂಟು (ದ್ವಿರುಕ್ತಿ): ೧. ಬಾರಿಬಾರಿ; 
ಸಲಸಲ:ಪೊಬಲಂಪುಗಿಸಿ ಮುನ್ನಮೆ ಸಮೆದ ಬೀಡುಗಳೊಳ್‌ ಬೀಡಂ ಬಿಡಿಸಿ ಸೂಟ್ಸೂಟೊಳ್‌ 
ಬಿರ್ದನಿಕ್ಕಿ (ಪಂಪಭಾ. ೪-೫ ವ); ನೊಟುನೂಲು ಲೋಹ ಭಾರವಂತೆ ಸೂಳುಸೂಳಿಗೊಮ್ಮೆ 
ನಡುವನಲಟ್‌ಯೆ ನೂಜುಯೋಜನಾಂತವಾಡೆ ತೂಗಿತಮ್ಮ (ಸಾನಂಚ. ೬-೧ ರಗಳೆ, ಸಾಲು೭). 
೨. ಅನುಕ್ರಮ: ಮುರರಿಪುಗೆ ಸೂಟುಸೂಟೊಳೆ ಬರೆ ಕರದೊಳು ಶಂಖಚಕ್ರಮುದ್ಗರ 
ಪದ್ಮಂ ಪರಿವಡಿಯಿಂ ಪೆಸರ್ಗಳ್ಪನ್ನೆರಡಾದವು ಮೂರ್ತಿಬೇದಮಾ ವೈಷ್ಣವರೊಳ್‌ 
(ಸಮಪ. ೮-೧೩೮). ಸೂಟಪಾಲ್‌ = (ರತಿಸುಖದ) ಸರದಿ; ಸಮಯ: 
ಪ್ರಾಣೇಶ್ವರನೊಳ್‌ ಮನ್ನಣೆಗಾಣೆಗೆ ಗೋಸನೆಗೆ ಸೂಟಪಾಲ್‌ಗೆ ನಮ್ಮೊಳ್‌ ಮಾಣದೆ 
ಮಚ್ಚರಿಪಂತಿರೆ ಹೂಣಿಸಿ ಮುಂಚಲೈವೇಬ್ಕುಮೊರ್ವರಿನೊರ್ವರ್‌ (ಅನಂಪು. ೧೨-೧೫). 
ಸೂಟಸುಂದು ಎ ೧. ಸರದಿಯ ಪ್ರಕಾರ ನಡೆಸುವ ರತಿಕ್ರೀಡೆ. ೨. (ಯುದ್ದದಲ್ಲಿ) 
ಬಾರಿಬಾರಿಗೆ ಮೈಮರೆಯುವಿಕೆ. ೧, ೨: ಮಚ್ಚರದ ಸೂಟಸುಂದಿನ 
ಪೊಚ್ಚರನಾಂತಿರ್ದು ಬಿರುದಿನೆಸಕದ ಪೆಅಮಂ ಕಚ್ಚಕಳಿಗಳ ತೊಡರ್ಪಿನ 
ಮೆಚ್ಚವಣಿಗೆಯಂಕಮಂ ಮಹೀಶಂ ನೋಟ್ಕುಂ (ಕಾವ್ಮಾವ. ೪೪೯). ಸೊಟಸೂಲದೆ, 
ಸೂಟುಸೂಲದೆ ಎ ೧. ಬಾರಿಬಾರಿಗೂ: ಸೂಲಸೂಟದೇಂ ಸವಿದುವೊ ಬಣ್ಣವಣ್ಣಿಗೆಯ 
ಪೂಗಳ ಸೌರಭಮಂ ಮದಾಳಿಗಳ್‌ (ಆದಿಪು ೧೧-೧೨೬). ೨. ಕ್ರಮಕ್ರಮವಾಗಿ; 
ಅನುಕ್ರಮವಾಗಿ: ತ್ರಿದಶೇಂದ್ರಂಗೆ ಯುಧಿಷ್ಠಿರಾಧ್ವರದ ಮಾಸಾಮರ್ಥಮಂ ಸೂಟು 
ಸೂಟದೆ ಪೇಟಲ್‌ ಪರಿವಂತೆ ಪೊಣ್ಮೆ ಪಲವುಂ ಧೂಮಂಗಳ್‌ (ಪಂಪಧಾ. ೬-೩೮). 
ಸೂಲ್ರಡಂಬರ್‌ ಎ ಸರದಿ ತಪ್ಪಿ ಬರು; ಕ್ರಮ ತಪ್ಪಿ ಬರು: ಮತ್ತೊಂದಿರುಳುಂ ನೃಪಂ 
ಪೆಜರ ಸೂಟ ದಿನಂ ಮಚೆದಿರ್ದು ಸೂಟ್ರಡಂಬಂದಳ ಸೂಲ್ಲ್‌ ಬಂದು ಬಿಡೆ 
(ಮಲ್ಲಿಪು. ೩-೪೫). ಸೂಟ್ತಡಮಾಗು ಇ ಸರದಿ ತಡವಾಗು; ಕ್ರಮ ತಪ್ಪು: 
ಮರಣಕೆನ್ನಿಂದೆ ನೀಂ ಮುಂಚಿದಯ್‌ ಮೊನೆಯೊಳ್ಸೂಟ್ತಿಡಮಾಯ್ತಿದೊಂದೆಡೆಯೊಳಂ ಹಾ 
ವತ್ಸ ದುಶ್ಶಾಸನಾ (ಗದಾಯು. ೫-೭). [ದೇ. 8 ತಮಿ. ಊಟ್‌; ಮಲ. ಊಟ, ಚುಬಜು] 
ಸೂಟ (ನಾ). (ಜಾರತನದ) ಸರದಿಯನ್ನು ಪಡೆಯುವವನು; ಜಾರ: 
ಮನುಕುಲದೆ ಪುಟ್ಟಿ ನಿಟ್ಟುರದ ಬೊಡ್ಡಿತನಮಿಂತೇಂ ಸೂಟನನಾಯ್ಡು ಬಾಲ್ಡ್‌ ನೀಂ 
ಮಗಳೇ! (ರಾಮಾಶ್ಚ. ೭೦-೩). (ಸೂಟ್‌ + - ಅ) 
ಸೂಟನೆ (ಅ). ""ಸೂಳ್‌ ಎಂದು ಶಬ್ದಮಾಡುತ್ತ'' (ಪಂಪದೀ. ೨೦೮): ಮಘವಂ ಶಚಿ 


ಪೂತ ಚೂತಮಂ ನೆರ್ಮಿರ್ದಶೋಕವಲ್ಲರಿಯ ಪಲ್ಲವಮೊಂದನೆ ಕೊಯ್ದು ರಾಗದಿಂ | 


ಸೋರ್ಮುಡಿಯೊಳ್‌ ತಗುಳ್ಡಿದೊಡೆ ಸೂಟನೆ ಬಾರಿಸಿದಂ (ಪಂಪಭಾ. ೫-೮೨). ""ಆಗಲೇ, 
ಆ ಸಲವೇ'' (ಪಂಪಭಾ. ಕೋಶ). (೫ ಇದು "ಸೌಳನೆ' ಎಂದಿರಬಹುದೇ?) 

ಸೂಲರಸಿ (ನಾ). (ರತಿಸುಖದ) ಸರದಿಯನ್ನು ಪಡೆದ ರಾಣಿ; ಸರದಿಯ 
ಅರಸಿ: ಕಪಿಲಾಕರೇಣುವೆರಸಿ ಪುಂಡರೀಕಗಜಮೇಟ್ವಂತೆ ಸೂಲರಸಿವೆರಸು 
ಸೆಜ್ಜೆಯಿನೆಟ್ಟು (ಶಾಂತಿವು. ೫-೯೨ ವ); ಧವಳಧಾಮಶಯನದೊಳಮರ್ದಿರೆ ಸೂಲರಸಿವೆರಸು 
(ಪುಷ್ಟಪು. ೮-೧೬). [ಸೂಯ್‌ + ಅರಸ) 

ಸೂಲಲಖ್‌, ಸೂಳಮಾ (ಕ್ರಿ). ೧. (ಸರಿಯಾದ) ಸಮಯವನ್ನು ತಿಳಿ; ಹೊತ್ತನ್ನು 
ತಿಳಿ: ಪ್ರಮದೆಯರಂ ಮನೋಭವನೆ ಸೂಟಲ್‌ದೆಚ್ಚಪನಗ್ನಿಬಾಣದಿಂ ಹಿಮಕರಬಾಣದಿಂ 
ತಿಮರಬಾಣದಿನೆಂಬನಂ (ಚಂದ್ರವು. ೭-೧೩೩); ವಾರಿಜೋದ್ಭವನಲ್ಲಿ ಸೂಲಜ್‌ತು 

* ಪೊಗಲುತಿರೆ ವೇದಸೂಕ್ತಂಗಳಿಂದ (ಶ್ರೀರಾಮ. ೪೫-೫೪). ೨. ಸರದಿಯನ್ನು ತಿಳಿ; 
ಕ್ರಮವನ್ನು ಅರಿ: ನಜುಸುಯ್ಗಂ ಮಾಲೆಗಂ ಸೂಟಟ್‌ದೆಆಗುವಿನಂ ತುಂಬಿಗಳ್‌ 
(ಪಂರಾಮಾ, ೧-೧೨೦). ಸೂಳಿ; ೧. ಅಡ್ಡಂಬರಿಯಿಪ ವಾಘೆಯೊಳ್ಗರಿಸಂಗೊಂಡೊಂದೆ 


ಮೆಯ್ಕೊಳ್ಸೂಳಅೌ್‌ದೇಜುವ . . . ಘೋಳಾಯಿಲರ್‌ ನೆರೆದು (ರಾಜಶೇ. ೬-೧೧ ವ). 


೨. ಕಂಕಣರುಣರುಣತ್ಕಾರದಿಂ ಸಭೆಯ ಕಿವಿಗೆ ಸವಿಗಳಂ ಸಾಲಿಡೆ ಸೂಳಲಾದಿಕ್ಕುವ | 


ಚಾಮರಗ್ರಾಹಿಣಿಯರೊಳಂ (ಗಿರಿಕ. ೨-೧೦೫ ವ); ಸೂಳೆಟ್‌ದು ತೋಳಂ ನೆಗಪಿ ಚಾಮರಮಂ 
ಬೀಸುವ ಚಾಮರಗ್ರಾಹಿಣಿಯರಿಂ (ರಾಜಶೇ. ೫-೧೯ ವ). [ಸೂಟ್‌ *- ಅಬ್‌) 
ಸೂಖಾಯಿತ "ಸೂಯಾಯ್ತ' ನೋ. 
ಸೂಲಾಯ್ತು, ಚೂಳಾಯ್ತ, ಸೂಳಾಯತ, ಸೂಳಾಯಿತ, ಸೂಳಾಯಿತ್ತ, 
ಸೂಳಾಯ್ತ, ಸೂಲಾಯಿತ (ನಾ). ೧. ಸರದಿಯ ಪ್ರಕಾರ ಕೂಗುವವನು, 


ಆಟಪ್ತಿ೨ 


115] 


ಸೂಲಟೇಸು 


— ಸಾರುವವನು: ಕರಗದವರಂತೆ ಸೂಯಾಯ್ತರಂತೆ . . . ಮೇಳದವರಂತೆ 
ನೆರೆದೋಲಗಿಕುಂ (ಶಾಂತಿಪು. ೬-೧೧೯); ಇರದೊಗೆದುದಲ್ಲಿ ಸೂಖಾಯ್ತರ ಕಳಕಳಂ 
(ಜಗವ. ೧೧-೭೩). ೨. ಮಂಗಳಪಾಠಕ; ವಂದಿ: ಸೂಯಾಯ್ತರ ಕರೆಹಮಂ 
ಸನ್ನೆಗೆಯ್ವಂತೆ ರಾಜಾಂಗಣದೊಳಗೆ ಮಂಗಳಾಚಾರಸಂಗೀತಕಮಂ ನೆಗಲ್ವ ಮುಖರೀಗಾಣರ 
5 | ತಾಳವಾದ್ಮಕೋಳಾಹಳದೊಳಂ (ಅನಂಪು ೫-೫ ವ). ೩. ಯುದ್ಧಕ್ಕೆ ಕರೆಯುವವನು: 
““ಸೂಟಾಯ್ತರೆನಲೆ ಸೂಟ್ಲ್‌ ಕರೆವರೊಳಪ್ಪರ್‌'' (ಕರ್ಣಾನಿ. ೩೪); ""ಸೂಯಾಯ್ತಂ ಎ 
ಸೂಟ್ಲರೆವಂ'' ಶಮದ. ಪರಿ. ೧. ಚೊಳಾಯ್ತೆ: ೧. "“ಚೂಳಾಯ್ತ ವ ಪರಿಚಾರಕ'' 
(ಪ್ರಭಣ್ಣ). ಸೂಳಾಯತ: ೧. ಸೂಳಿಗೇರಿಯೋಲಗದ ವೇಳೆಯನಲ್‌ತು ಕರವೆತ್ತಿ ಕರೆವ 
ಸೂಳಾಯತದವರ ದನಿಗೇಳುತ್ತ (ಎರೂಪಾ. ೬೨ ವ). ೨. ಪಾಯವಧಾರು ಸೂಳಾಯತರ 
10|  ಮಂಗಳವಚನದೈದೆಯರ ದೂರದಲಿ ನಿಲಿಸಿದನು (ಕುವ್ಮಾಸ. ೧೨-೨). ೪. ದೂತಕಾರ್ಯ; 
ದೂತಕೆಲಸ: ಹೇಳಬಹುದೆ ಸುರೇಂದ್ರಭವನದ ಸೂಳೆಯರ ಸೂಳಾಯತದ 
ವಾಚಾಳತನವೇ ನೆರವೆ ನಟರಿಗೆ ಮುಖ್ಯವಿದ್ಧೆಯಲ (ಕುವ್ಮಾಅ. ೧೯-೧೯). ಸೂಳಾಯಿತ: 
೫. ಓಲೆಕಾರ; ಹರಿಕಾರ: ಸಮಸ್ತ ಪ್ರಜೆಗಾವುಣ್ಣುಗಳುಂ ಸೂಳಾಯಿತ ಬಲಯನ 
ಕಾಲದಲು . . . ಬಿಟ್ಟದು (ಎಕ. ೫%೪1,ಚಿಕ್ಕನಾ. ೬೯-೩೭; 1177); ಅರಮನೆಯ ಸೂಳಾಯಿತನು 
ಬಂದ ಸುದ್ದಿ ಊರ್ವಶಿಗೆ ಅರಿಕೆಯಾಯಿತು (ಭಾಮಣ. ೧೧೯). ಸೂಳಾಯಿತ್ತ : 
೬. ಖಡ್ಲಯುದ್ಧದ ಒಂದು ವರಸೆ: ವೈರಿಯ ಮೇಲೆ ಹನ್ನೆರಡು ಪೆಟ್ಟಿನಿಂದಲು ವಂದೆ 
ಬಾರಿ ಸಾಧನೆಯನ್ನು ಮಾಡುವನಾದರೆ ಅದು ಸೂಳಾಯಿತ್ತಯೆಂದು ನುಡಿಯಲ್ಪಡುವುದು 
(ಖಡ್ಗಟೀ. ೫-೭೧). ಸೂಳಾಯ್ತ: ೧. ಶ್ರೀಮನ್ಮಹಾಪಸಾಯಿತಂ ಸೂಳಾಯ್ತರಾಧಿಷ್ಠಾಯಕಂ 
(ಎಣ. XXVU. ೭೭-೫೦; 1114); ಗೋಳಾಯ್ಲ ಸೂಳಾಯ್ತ . . . ಕಂಚುಗಾಅರ -ಕೇರಿ 
ಮೆಚೆದಿಹವು (ಸಾಳ್ವಭಾ. ೨-೮). ೨. ಎಚ್ಚರಿಸಿ ಸಿದ್ಧಂ ಮಾಳ್ಟೆರ್‌ ಸೂಳಾಯ್ತರುದಯರಾಗವ 
ಪಾಡುತುಂ (ಸಂಸಪ. ೮-೧೭). ಸೋಖಾಯಿತ: ೧. ಪರಸುವಜ್ಜರುಂ ಪರಿದುರುಳ್ವ 
ಗುಜ್ಜರುಂ ಸುಟ್‌ವ ಸೂಯಾಯಿತರುಂ (ಲೀಲಾವ. ೭-೬೮ ವ). [ಸೂಟ್‌ + - ಆಯ್ತ] 
ಸೂಲಾಯ್ತೆ (ನಾ). ಸೇವಕಿ; ದಾಸಿ; ಪರಿಚಾರಿಕೆ: ವರಮಂ ಬೇಡೆಂದಂಬಿಕೆಗೆ ಪೇಟ್ಹೊ 
ಡಾಕೆಯುಂ ವ್ಯಾಸಭಟ್ಟಾರಕನಲ್ಲಿಗೆ ಪೋಗಲಲಸಿ ತನ್ನ ಸೂಯಾಯ್ತೆಯಂ ತನ್ನವೊಲೆ 
ಕಯ್ಗೆಯ್ದು ಬರವಂ ಬೇಡಲಟ್ಟಿದೊಡೆ (ಪಂಪಭಾ. ೧-೮೫ ವು. [(ಸೂಯಾಯ್ತ + -ಎೃ) 
ಸೂಟ್‌ಜಿ (ಕ್ರಿ). ಮತ್ತೆ ಮತ್ತೆ ಕಾದಾಡು; ಪುನಃ ಪುನಃ ಹೋರಾಡು: ಪರಿವಡಿ 
ಯಂಕದಂತೆ ಪೊಅಮೆಟ್ಟದೆ ಸೂಲಟ್‌ಜ್‌ಮೊಳ್ಳಿದುಳ್‌ ಸಿಡಿಲ್ತರೆ ಪೊಜಸಾರ್ದು ಸನ್ನೆದಗ 
ರಂದದೆ ತಾಗುವ ರುಟ್ಟಿಮಲ್ಲರಂತಿರೆ .- * « ಪೋರ್ದುವಾನೆಗಳ್‌ (ವರ್ಧಪು 6-೫೩). 
[ಸೂಟ್‌ 4 ಇಜ್‌) 


25 


ಸೂಮು "ಸೂಲ್‌' ನೋ. 

ಸೂಟುಗರೆ "ಸೂಲ್ಲರೆ' ನೋ. 

ಸೂಯುಗಾಳೆ, ಸೂಳುಗಹಳೆ (ನಾ). ಸೂಚನೆಯನ್ನು ಕೊಡಲು ಊದುವ ಕಹಳೆ: 
ನಿಶಾವಸಾನಸಮಯದೊಳ್‌ ಪಯಣದ ಸೂಲುಗಾಳೆಗಳಂ ಪಿಡಿದು ಬೀಡೆತ್ತಲುದ್ಕೋಗಂ 
ಗೆಯ್ವುದಂ ಕಂಡು (ಪಂಚತಂ. ೧೨೬-೧೨). ಸೊಳುಗಹಳೆ: ಕೇಳುತವೆ ಹರಿಬಲರ ಸನ್ನೆಯ 
ಸೂಳುಗಹ!(ಪಾಕಾ. ಗಾ)ಳೆಯ ದನಿಯನಾ ಗೋಪಾಲಬಾಲವ್ರಾತ ಹೊಜವಂಟುದು 
ತತುಕ್ಷಣಕೆ (ಭಾಗ. ೧೦-೧೨-೩). [ಸೂಲು(< ಸೂಟ್‌) 4 ಕಾಳಿ(< ಕಹಳೆ)) 

ಸೂಟುನುಡಿ "ಸೂಬ್ನುಡಿ' ನೋ. - 

ಸೂಯಿಲಿಗೆಲೆ (ಕ್ರಿ). ಪರಸ್ಪರ ಮಾತನಾಡು; ಹರಟು: ಸೂಬುಲಿಗೆಲೆಯುತ್ತು 
ಮಿರ್ಪ ತರುಣೀಜನಮಂ ನೃಪನೊಲ್ಲು ನೋಡಿದಂ (ಲೀರಾವ. ೫-೧೦೧). 

[ಸೂಟ್‌ 4 ಉಲ್ಲಿ 4 ಕೆಲೆ] 

ಸೂಟುವರಿ "ಸೂಲ್ವರಿ' ನೋ. 

ಸೂಲುವಾಳ "ಸೂಟ್ವಿಳ' ನೋ. 

ಸೂಟೇಸು (ನಾ). ಮತ್ತೆ ಮತ್ತೆ ಮಾಡುವ ಬಾಣಪ್ರಹಾರ; ಬಾರಿಬಾರಿ ಬೀಳುವ 
ಅಂಬಿನ ಹೊಡೆತ: ಪಾಯ್ವರಾತಿಯ ಮೆಯ್ಮ ನೆತ್ತರಂ ಕಂಡು ಸೂಟೇಸಿನೊಳಿವನ 
ನೆತ್ತರೊಕ್ಕೊಡಂ ತನಗೆ ಬಸಿಖಾಆ್‌ ಕುಡಿಯಲುಂ ದ್ರೌಪದಿಯ ಕೇಶಪಾಶಮಂ ತೊಯ್ದು 
ಮುಡಿಯಲುಂ ನೆಲ್‌ಯದೆಂದು (ಪಂಪಭಾ. ೧೨-೧೪೮ ವ). (ಸೂಟ್‌ + ಏಸ್ಸು] 


30 


3s 


40 


4s 


ಸೂಟೈಸು 


ಸೂಟೈಸು (ಕ್ರಿ). ಸರದಿಯಂತಾಗು; ಕ್ರಮವಾಗು: ಸೂಟೈಸೆಚ್ಚೆಚ್ಚು ಬಿಲ್ಲಂ ರಥದ 
ಕುದುರೆಯಂ ಸೂತನಂ . . . ಪಾರ್ದಾರ್ದುಲದಿಸೆ ಮುಳಿಸಿಂ ನೂರ್ವರುಂ ಪೊನ್ನ ತಾಲ್ಲಳ್‌ 
ಸೂಟಾೊಳ್‌ ಬೀಲ್ವಂತೆ ಬಿಟ್ಟರ್‌ (ಪಂಪಭಾ. ೧೧-೯೫). [ಆ ಸೂಯ್‌ + -ಇಸ್ಕು] 

ಸೂಲ್ಲಿರೆ, ಸೂಳುಗರೆ, ಸೂಲುಗರೆ (ಕ್ರಿ). ೧. ಸುದ್ದಿಯನ್ನು ಒಯ್ಕು; 
ದೂತಕಾರ್ಯವನ್ನು ಮಾಡು: ""ಸೂಟ್ಲಿರೆವನೆನಲ್ಕೆ ದೂದವಂ'' (ಚತುನಿ. 6. 1. ೪೫). 
೨. ಯುದ್ಧವನ್ನು ಘೋಷಿಸು; ಕದನಕ್ಕೆ ಕರೆ: ಸೂಯಾಯ್ತಂ ಎ ಸೂಲ್ಲರೆವಂ 
(ಶಮದ. ಪರಿ. ೧. ಸೂಳುಗರೆ: ೨. "'ರಣಕೆ ಕರೆವವನಕ್ಕು ಸೂಳುಗರೆವವನೆನಲ್‌'' 
(ಕಶರ. ೧೧೦). ಸೂಮುಗರೆ: ೨. ""ಪುಯ್ಮಲ್ಲೆ ಕರೆವವಂ ಸೂಯುಗರೆವವನೆನಿಕು'' 
(ಶಬ್ದಮಂ. ೪೩). [ಸೂಯ್‌ + ಕರೆ) 

ಸೂಲ್ಲಿಲ್‌ (ನಾ). ಒಂದು ಊರಿನ ಹೆಸರು: ವಟವೃಕ್ತಂ ಪ್ರಾಪ್ತ: ಅಪರೋಗ್ರಾಮ: 
ಸೂಲ್ಲಲ್‌ ಸಪ್ತತ್ಯಭ್ಮನ್ತರೆ ನಿಗುಂಬೂರು ನಾಮಗ್ರಾಮ: ಸ್ವಕೀಯನಾಮಾಂಕಿತ 
ರಾಜಾದಿತ್ಯ ಮಂಗಳಮಿತಿ (ಮೈಆರಿ. ೧೯೩೫, ೪೦-೬೬; 9517). [ಸೂಟ್‌ ? + ಕಲ್‌ 

ಸೂಲೌಡು (ಕ್ರಿ). ಕ್ರಮತಪ್ಪು; ರೀತಿಗೆಡು: ಎಯ್ದೆ ಸೂಲ್ಲಿಡದೆ ಪಂಚಪದಂ 
ಗಳನೋದುತಿರ್ಪ ನಾಲಗೆ ಗಡಮೇಂ ಸಮಾಧಿವಿಧಿಯಂ ನೆಟ್‌ ತಾಳ್ತಿದನೋ ಮಹಾಬಲಂ 
(ಅದಿ ೨-೬೦). (ಸೂಟ್‌ + ಕಿಡು (ಆ ಕೆಡು) 

ಸೂಟ್ಲ್‌ಯ್‌ (ನಾ). ಒಂದರ ನಂತರ ಒಂದು ಸರದಿಯಂತೆ ಚಲಿಸುವ ಕೈ: 
ತುಡುವ ಬಿಡುವ ಸೂಟಕ್ಲಿಯ್ಯ ಬೇಗಂಗಳಂ ನಿಟ್ಟಿಸಲಾರ್ಗಂ ಬಾರದಂತಾಗಸದಳಮಿಸೆ 
ತದ್ರಾಜಚಕ್ರಂ ಪೊದಟ್ಟ(ರ್ಬಿ]ಸಿದತ್ತು (ಪಂಪಭಾ. ೧೨-೨೦). [ಸೂಟ್‌ +೬ ಕೆಯ್ಮ್‌) 

ಸೂಟ್ಲೋೊಳ್‌ (ಕ್ರಿ). ಸರದಿಯನ್ನು ಹೊಂದು,--ಪಡೆ: ಈ ಸೂಳೆವಾಡಂ 
ನೀಮುಮಾಮುಂ ಸೂಟ್ಗೊಂಡು ಪಾಡುವಂ (ಚಕಎ. ೬-೧೫೪ ವ). [ಸೂಮ್‌ + ಕೊಳ್‌] 

ಸೂಲ್ಹ್ವರ (ನಾ). ಅವಧಿ ಮುಗಿಯುವವರೆಗೂ ಬಿಡದಿರುವ ಜ್ವರ; ಗಡುವಿನ 
ಜ್ವರ: ಪೆಡೆಯಕ್ಕಿಯ ಬೇರಂ ಕಟ್ಟಿಡುವುದು ಕರ್ಣದೊಳೆ ಪಿಂಗುಗುಂ ಸೂಬ್ಲರಮುಂ 
(ಲೋಕೋಪ. ೯-೨೬); ಕೂಡಿ(ರೆ] ಚಾಯಾಶುಷ್ಕಂ ಮಾಡಿ ನೃಮೂತ್ರದೊಳೆ ನಸ್ಮಲೇಪನ 
ವಿಧಿಯಿಂ ಪೀಡಿಸುವಖಿಲವಿಷಂ ಬಿಟ್ಟೋಡುಗುಮಾ ಸೂಲ್ಡ್ಹ್ಮ[ಪಾಠಾಂ. ಸೂಳ್ವ, ಸೂದ್ವಿ) 
ರಂಗಳನಿತುಂ (ಖಮದ. ೮-೫). [ಸೂಟ್‌ 4+ ಜ್ವರ] 

ಸೂಬ್ನುಡಿ, ಸೂಳ್ನುಡ್ಡಿ, ಸೂಲುನುಡಿ (ನಾ). ಸರದಿಯ ಪ್ರಕಾರ ಆಡುವ 
ಮಾತು; ಸಂಭಾಷಣೆ: ಜಾರರಂ ಸೆಲೆಯುಡುವಾನನಂ ಪದಿರನಾಡುವ ಸೂಬ್ಲುಡಿ 
ದುಷ್ಟಚೇಷ್ಟೆಯಂ ಮೆಚೆಯಿಪ ತಮ್ಮ ಭಂಗಿ . . . ರಜನಿರಂಜನಮಾದುದು ಬಂಧಕೀಜನಂ 
(ಸೂಕ್ತಿಸು, ೮-೮೫). ಸೂಳ್ನುಡ್ಮಿ: ನಿಮ್ಮ ಶರಣರ ಸೂಳ್ನುಡಿಯ ಒಂದರಗಳಿಗೆ ಇತ್ತಡೆ 
ನಿಮ್ಮನಿತ್ತೆ ಕಾಣಾ ರಾಮನಾಥಾ (ದೇದಾವ. ೧-೧); ಚಂಡವೇಗದಿನೊರ್ವ ಪಾಂಥನೆಯ್ತರುತೆ 
ಸಟ್‌ವಿಂಡಿಯಾಗೆಸೆವ ಗೋಪಿಯನಿಕ್ಟುವಾಟಿಯೊಳ್‌ ಕಂಡೊಂದೆರಳ್ನೂಲು ಸೂಳ್ನುಡಿ 
ಗಳಿಂದೊಲಿಸಿಕೊಂಡು (ಪದ್ಮರಾ. ೮-೧೯); ಮಠ್‌ನುಡಿ ಯಾವಾಗ ಸೂಳ್ನುಡಿ ಯಾವಾಗ 
. - - ಮುದ್ದುನುಡಿಗಾವ ಹೊತ್ತೆಂದು ಕಿಜುನುಡಿಯಿಂದ ಪಾಡಿದಳು (ಭರಚ. ೧೧-೩೨); ಅವನ 
ಪರಿಪಕ್ವವಾದ ಅನುಭವರಸಾಮೃತಪೂರಿತವಾದ ಸೂಳ್ನುಡಿಗಳು . . . ಹತ್ತನೆಯ 
ಶತಮಾನದ ಸಾಲಿಗೆ ಬಂದಿದ್ದಿರಬಹುದೆಂಬುದರಲ್ಲಿ ಸಂದೇಹವಿಲ್ಲ (ಸಾಓಿಸ. ೩೬). 
ಸೂಯುನುಡಿ: ""ಸೂಮುನುಡಿ ಸಲ್ಲಾಪವೆಂಬುದು'' (ಹಲಾಯು. ೨೪-೧೪೯); "ವ್ಯಾಪಿಸುವ 
ಸೂಟುನುಡಿ ಸಲ್ಲಾಪಮಕ್ಕುಂ'' (ಮಂಗರಾ. ೨೭-೫). (ಸೂಟ್‌ *- ನುಡ್ಮಿ) 

ಸೂಲ್ಪಡು (ಕ್ರಿ). ಸರದಿಯನ್ನು ಹೊಂದು, - ಪಡೆ: ಸೂಟ್ಪಟ್ಟ (ಪಾಕಾಂ. ಕೈಪಟ್ಟ) 
ನಾಗಳ್‌ ಜವಂ ಪಿಡಿದೀಡಾಡುವ ಮಾಟ್ಮ್‌ಯಂತೆ ಪಲರಂ ಕೊಂದಿಕ್ಕಿ . . . ಉರುಳಿ ಕಟ್ಟಿ 
ರಿಪುವಂ ಮುಂದಿಕ್ಕಿದಂ ದ್ರೋಣನಾ (ಪಂಪಭಾ. ೨-೬೨). [ಸೂಯ್‌ + ಪಡು] 

ಸೂಲ್ಪಡೆ "ಸೂಟ್ಟಡೆ' ನೋ. 

ಸೂಯ್ಪಾಡು, ಸೂಳುಪಾಡು (ನಾ). (ಒಂದು ಕ್ರಮ ಅಥವಾ ಏರ್ಪಾಡಿಗೆ 
ಅಳವಟ್ಟ) ಸರದಿ,-- ಪಾಳಿ: ಬಿಡದುರವಣಿಸುವ ಬಿಜುಬನೊಳಿನಿಯನ ಮಿಡುಕ 
ಸೈರಿಸದೆ ಮೇಲ್ಮೆಯೊಳು ಪಡಿಬರಿಸುತ ಸೂಟ್ಟಾಡುಎಡಿದು ಪಾಯ್ದೊಡನೆ ಪಲ್ಲಟ 
ಕುಜ್ಜುಗಿಪುದು (ಚಕಎ. ೬-೧೫೭ ಸಾಂಗಶ್ಕ ೬೦). ಸೂಳುಪಾಡು: ಒಡೆದರಿಜ್‌ದರು 

. ಕೋಳಾಹಳದ ಬಲುಗಡಿಯ ಭಟರಬ್ಬರಿಸಿ ಸದೆದರು ಸೂಳುಪಾಡಿನ 


೮೬೭೩ 


5 


10 


25 


40 


45 


ಸೂಟ್ವರು 


(ಪಾಠಾಂ. ೪ಿನ]ಲಿ (ತೂರರಾ. ೫-೭-೨); ಡೋಳು ತಮ್ಮಟದಿಂದ ಸೂಳುಪಾಡಿನಲೂದುತಿಹ 
ಹೆಗ್ಗಾಳೆಯಿಂದಲಿ (ದೇವೀಮ. ೩-೫೩). “ಸೂಳುಪಾಳಿ', "ಸೂಳುಪಾಳು' ಪರಾ. 
[ಸೂಟ್‌ 4 ಪಾಡು) 
ಸೂಟ್ಟೊಯ್‌ (ನಾ). ಸರದಿಯ ಪ್ರಕಾರ ಪರಸ್ಪರ ಹೊಡೆಯುವ ಏಟು, 
ಹೊಡೆತ: ಯುದ್ಧಕೇಳಿಧುರೀಣರ್‌ ದನುಜಾರಿಯುಂ ದನುಜನುಂ ಸೂಟ್ಟೊಯ್ಸಳಿಂ 
೬ - - ಪೊಯ್ದರ್‌ ಗದಾದಂಡದಿಂ (ಜಗವ. ೯-೭೫). [ಸೂಟ್‌ + ಪೊಯ್ಮ್‌] 

ಸೂಯ್ಮಾತು, ಸೂಳುವಾತು (ನಾ). ಸರದಿಯ ಪ್ರಕಾರ ಆಡುವ ಮಾತು; 
ಪರಸ್ಪರಾಲಾಪ; ಸಂಭಾಷಣೆ : ಇರ್ವರ್‌ ಪದಿರಿನಿಂ ನುಡಿವ ಸೂಯ್ಮಾತುಗಳಂ 
ಕಾಪಿನವರುಂ ಪೊಬಲ ಜನಮುಂ ಕೇಳ್ದು (ವಡ್ಡಾರಾ. ೧೨೫-೧೦); ಸೂಮ್ಮಾತನಾಡಿ ಸೋಲ್ತು 
ಕಂದರ್ಪದೇವಕಟಾಕ್ಷಪ್ರೇಷಿತ ಪೀಠ ಮರ್ದಕನಿಂದರ್ಧಚಂದ್ರನಂ ಪಡೆವುದುಂ 
(ಲೀಲಾವ. ೨-೧೨೪ ವ). ಸೂಳುವಾತು: ಸೂಳುವಾತಿನ ಹೆಂಬಳಿಯ ಹೀಹಾಳಿಕೆಯ ಹೇವಗಳ 
ಮನದುಬ್ಬಾಳಿನಿಂದೆಚ್ಚಾಡಿದರು ಮೆಚ್ಚಲು ಸುರವ್ರಾತ (ತೊರರಾ. ೬-೫೦-೧೨). 

[ಸೂಟ್‌ 4 ಮಾತು; 

ಸೂಲ್ಮೆ ಟ್ಟು (ನಾ). ಸರದಿಯ ಪ್ರಕಾರ ತುಳಿಯುವ ತುಳಿತ: ಮೆಟ್ಟಿದ ಸೂಲ್ಮೆಟ್ಟು 
ಗಳಿಂದೆ ಬೆಟ್ಟು ಕಟಲಲ್ಕಳ್ಳಾಡೆ ಭೂಭಾಗಮಾದುದು ದುರ್ಯೋಧನ ಭೀಮಸೇನರ 
ಗದಾಯುದ್ಧಂ ಮಹಾಭೈರವಂ (ಪಂಪಭಾ. ೧೩-೯೪). [ಸೂಟ್‌ + ಮೆಟ್ಟು) p 

ಸೂಟ್ವಿಗೆ (ನಾ). ಎದುರಾಳಿತನ; ಪ್ರತಿಸ್ಪರ್ಧೆ: ಆತಂ ಮನದೊಳ್‌ ಮಚ್ಚರಿಪನೆಂಬ 
ಸೂಟ್ವಗೆ (ಪಾಳಾಂ. ಪುಳ್ಪಗೆ, ಹಳಿವಗೆ] ಬಗೆಯೊಳ್‌ ನನೆಕೊನೆವೋದಂತಿರೆ ನಿಡುನನೆಗಳ 
ನಾಯ್ದುಕೊಂಡು ಮನಸಿಜನೆಚ್ಚಂ ( ಲೀಲಾವ. ೩-೫೧). ಸೂಟ್‌ *- ಪಗ್ಗೆ] 

ಸೂಟ್ಟಡೆ, ಸೂಟ್ಪಡೆ (ಕ್ರಿ). ೧. ಸರದಿಯನ್ನು ಪಡೆ,- ಹೊಂದು. 
೨. ಅವಕಾಶವನ್ನು ಪಡೆ, ಹೊಂದು: ಸೂಟ್ಟಡೆದ ಕೂಟಂ ಪಲ್ಲಟಂಬಾಯ್ಯ 
ಬಾಯಲುಕಂ ತಾಂಗಿಗಟಲ್ವ ನಾಣಿಲಿತನಂ ಬೆಂಡೇಟ್ವ ಕಣ್‌ . . . ಕೂಟದೊಳ್‌ 
ನಲ್ಲರಾ (ಚಂದ್ರಪ ೮-೬೮). ಸೂಲ್ಪಡೆ : ೧. ಭಾರತಂ ಕಲಹಮಿದಿರ್ಚುವಂ ಹರಿಗನಪ್ಪೊಡೆ 
ಮೊಕ್ಕಳಮೇಕೆ ನೀಂ ಪಳಂಚಲೆದಪೆಯಣ್ಣ ಸೂಲ್ಬ!ಪಾಕಾಂ. ಟ್ವಿ]ಡೆಯಲಪುುದು ಕಾಣ 
ಮಹಾಜಿರಂಗದೊಳ್‌ (ಪಂಪಭಾ. ೧೦-೨೩). ೨. ಪಲದಿವಸಂ ಸೂಬ್ಬಡೆಯದೆ ಕರೆವುದ 
ರ್ಕಾಸೆವಟ್ಟು ಮಾತಟ್ಟಿದ' ಕೆಳೆಯನನೆಮ್ಮಬ್ಬೆಯನೊಡಂಬಡಿಸಲಣ್ಮೆನೆಂದು 
ಪೋಗಲ್ವೇಟ್ದು (ಶಾಂತಿಪು. 6-೭೭ ವ); ಏಕೆಂದೊಡೆಂದುಮೇನ್‌ ತಿರಿತರ್ಪಟಲ್‌ ತನ್ನಿಚ್ಛೆಯಿನ್‌ 
ಸೂಟ್ಪಡೆದು ಬಂದಪುದು ಎಲ್ಲ ಎರ್ದೆಗಳ್ಗಂ (ಬದ್ದಪ್ರ ೧೬-೩೨೩). [ಸೂಮ್‌ 4 ಪಡೆ] 

ಸೂಟ್ಟನೆ (ನಾ). ಒಂದಾದನಂತರ ಒಂದಿರುವ ತಾಳೆವೃಕ್ಸ; ಕ್ರಮವಾಗಿರುವ 
ತಾಳೆಮರ: ಪಲವುಂ ಬಿಲ್ವಿಲ್ಲಳೊಳ್‌ ಬಲ್ಲನೊಂದನೆ ಕೊಂಡೇಜ್‌ಸಿ ನೀವಿ ಜೇವೊಡೆದ 
ಡುರ್ತೊಂದಂಬಿನಿಂದೊಂದು ಸೂಟ್ವನೆಯಂ ಪಾವಿನ ಬೆನ್ನೊಳಾದುವನತಿಪ್ರಾರಂಭ 
ದಿಂದೇಟುಮಂ ಜನಕಾಧೀಶತನೂಜೆಯಾಣ್ಮನಿಸುವಂತೆಚ್ಚಂ ಮಹೇಂದ್ರಾಂತಕಂ 
(ಕಾವ್ಮಾವ. ೬೫೧). [ಸೂಖ್‌ “- ಪನೆ] 

ಸೂಲ್ವಿರಿ, ಸೂಳ್ವರಿ, ಸೂಟುವರಿ (ಕ್ರಿ). ಸರದಿಯ ಪ್ರಕಾರ ಓಡು,-- 
ಧಾವಿಸು: ಕೆನ್ನೆತ್ತರೊಳೊರ್ವರೊರ್ವರಂ ತಳ್ಳಿಲ್‌ದುಂ ಬೊಬ್ಬಿಟ್‌ದುಂ . . 
ಸೂಟ್ವರಿದುಮಾಡುವಾಗಳ್‌ (ಪಂಪಭಾ. ೧೨-೧೫೮ ವ). ಸೂಳುರಿ: ಬಂಗಾರದ ಕಾವಿನ 
ಚಾಮರಗಳನ್ನು ಹಿಡಿದು ಸೂಳ್ವರಿದು ತೋಳುಗಳನ್ನು ನೆಗಹಿ ಡಢಾಳಿಸುತ್ತಿದ್ದರು 
(ಮುಂಬಯಿ. ೫-೨೯೯). ಸೂಮಿವರಿ : ಸೂಲ್‌ಔಟುತ3ವರಿವಾಗಳ್‌ ಕಣ್ಣಳ ಬೆಳಂತಿಗೆ ಬೆಳ್ಳು 
ಪರಿಮುಳಂ ಪರಿವರಲ್ಲೊಂಚಲ್ಲ್ಗೆ ಬಾಸಣಿಸೆಯುಂ 
(ಅನಂಪು. ೩-೧೧ ವ). (ಸೂಯ್‌ + ಪರಿ) 

ಸೂಲ್ವರು, ಸೂಳುವರು (ಕ್ರಿ): ಮತ್ತೆ ಮತ್ತೆ ಬರು: ಪೂಗೆ ಸೂಟ್ಟರುತಿರೆ ತುಂಬಿ ಕಣ್‌ 
ಮನಸಿಜಾತನ ಶಾತಶರಾಧಿದೇವತಾಪರಿಕರದಂತಿರಿರ್ದರಲರೋಳಿಯನೆತ್ತಿದ 
ಮಾಲೆಗಾರ್ತಿಯರ್‌ (ಕುಸುಮಾ ೨-೧೦೯). ಸೂಳುವರು: ೨. (ರತಿಸುಖದ ಸರದಿಗಾಗಿ) 
ಕಾಂತನ ಬಳಿ ಬರು: ಅಂತು ಬೆಳುವಸದನವನಳ್ತಿಯೊಳಾಂತು ಕಾಂತನ ಸೂಳು 
[ಪಾಶಾಂ. ಳೆ)ವಂದಾ ಕಂತುಕೇಳಿಸುಖಸುಧಾರಸಕಡಲೊಳೋಲಾಡೆ (ಸಾಳ್ತಭಾ. ೩-೩೭). 

[ಸೂಟ್‌ + ಬರು (ಆ ವರ್‌) 


ದುಕೂಲಚೇಲವುಂ 


ಸೂಲ್ವಳ 


ಸೂಚಟ್ವಳ, ಸೂಟುವಾಳ (ನಾ). (ಓಲಗದಲ್ಲಿ) ಸಮಯ ಸಂದರ್ಭಗಳನ್ನು 
ಸಾರುವವನು,- ಘೋಷಿಸುವವನು: ಮಧುದೂತಿ ನಾಗಲತೆ ಮಲ್ಲಿಗೆ ಮಾಲತಿ 
ಬನ್ನಿಮೆಂದು ಸೂಬಟ್ವಳನಮೊಲೆತ್ತಲುಂ ಕರೆಗುಮಾ ಬನದೊಳ್‌ ಕಿಸುಗಣ್ಣಿ ಕೋಕಿಲಂ 
(ಅನಂಪು. ೩-೧೧). ಸೂಮುವಾಳೆ: ಪುರಜನಪರಿಜನವಾಪ್ತಜನಂಬೆರಸು ಒಡ್ಡೋಲಗಂಗೊಟ್ಟು 
ಕುಳಿತೀ ಸಮಯಂಬಾರ್ಮ ಕರೆವ ಸೂಟುವಾಳ![ಪಾಶಾಂ. ಸೂಳೆವಳ್ಳ!ರ ಕೊರಳ ಸರದ 
ಬಳಿವಿಡಿದು ನೂತ್ನರತ್ನದಂತೆ ಬಂದೋಲಗದೊಳು . . . ವಿರಾಜಿಸುತ್ತಿರಲು 
(ಧರ್ಮಪ. ೨-೧೮ ವ). ([ಸೂಖಯ್‌ ೬ -ವಳ] 

ಸೂಟವ್ಸಿರಿ, ಸೂಳ್ಸರಿ (ನಾ). ಕಾಲಕಾಲಕ್ಕನುಗುಣವಾಗಿ ಬರುವ ಮಳೆ: ಬೇಸಗೆಯ 
ನೇಸಣ ಸೂಡೆನ್ನದೆ . . . ಕಚೆವ ಕಾರ ಸೂಲ್ಸರಿಯ ಜಿನುಂಗೆನ್ನದೆ ಮರವಟ್ಟು ಮೋನದಿಂ 
ಪುರ್ಚುಗೊಂಡನಂತುಮಿರ್ಪ ಕಾಡಾಡಿ ರಾಯನೊಂದು ಗೆಯ್ಮೆಯಂ ! (ರಾಮಾಶ್ವ ೬೦-೨). 
ಸೂಳ್ಳರಿ : ಮೆಲ್ಸರಿ ಸೂಳ್ಪರಿ . . . ಬಲ್ಲರಿ ಕಾಲ್ಸರಿ ಸಾಲ್ಸರಿ ಸಲೆ ಸುರಿದು ಕಚೆದುವಿರುಳುಂ 
ಪಗಲುಂ (ರಾಜಶೇ. ಆ-೧೧೨); ಸಾಲ್ಲರಿ ಸೂಳ್ಸರಿ ಕಾಲ್ಸರಿ ಸುರಿದವು (ಕ್ರಾಂಚಧ್ವ. ೫೨-೧೬). 

(ಸೂಯ್‌ *- ಸರಿ] 

ಸೃಕ್ಚಂದನ (ನಾ). ಹೂವಿನ ಹಾರ ಮತ್ತು ಸುಗಂಧ: ಘನಸಾರ ತಾಂಬೂಲ 
ಸೃಕ್ಷಂದನಾದಿಗಳನನುಗೊಳಿಸಿ (ದುರಪು. ೨೬-೮); ಇಹಲೋಕದ ಸೃಕ್ಷಂದನ ವನಿತಾದಿ 
ಸಕಲವಿಷಯಭೋಗಗಳು ಕರ್ಮಜನ್ಮವಾಗಿ ಅನಿತ್ಯವಾಯುತು (ಈಶ್ವಸ್ತ. ೯-೧೪). (ಸಂ.] 

ಸೃಕ್ಟ (ನಾ). ಬಾಯಿಯ ಕೊನೆ; ಕಟವಾಯಿ: ""ಸೃಕ್ಟವೆಂಬುದು ಕಡೆವಾಯ್‌'' 
(ಹಲಾಯು. ೮೬-೩೬೬); ಆ ಬಾಲಶಾರ್ದೂಲಮುಖರೋಮುಕರಾಲಸೃಳಕ್ಟೋಪಾಂತ 
ಪ್ರರೂಢಶ,ಶ್ರುಜಾಲಂ (ಆದಿಪು. ೧೩-೪೫ ವ); ಮೃಗಶಿಶುಗೆ ನಗಾಂತರದಲ್ಲಿ ಹರಿಣನಿತ್ತುದು 
ಕರುಣಿಸಿ ನಿಜಸೃಕ್ಟದೂರ್ವೆಯಂ (ಜಗು. ೪-೨೬); ವಿತತ ಸೃಕ್ಟದ ಲೋಳಿಗಳ ಸಂಸೃತ 
ಜಠರಜ ಸ್ಟೇದಜಲಲಾಲಿತಹಯಾವಳಿ ಕಳನ ಗೆಲಿದುವು ಹರಿಯ ನೇಮದಲಿ 
(ಕುವ್ಮಾಭೀ. ೩-೪). [ಸಂ.) 

ಸೃಕ್ಟಿಣಿ (ನಾ). [ಅಶ್ವಶಾ] ಕುದುರೆಯ ಕಟವಾಯಿಯ ಸಂದು: ಕಟವಾಯಂ 
ಸಂಧಿಗಳಂ ಘಟಿಯಿಸುಗುಂ ಸೃಕ್ಟಿಣಿಯದೆಂಬ ಪೆಸರುಂ («ಅಶ್ವಶಾ. ೯-೪); ಕಟವಾಯ 
ಸಂದುಗಳಿಗೆ ಸೃಕ್ಟಿಣಿಯೆಂಬ ಹೆಸರು (ಅಶ್ವಟೀ. ೫೮-೭). [ಸಂ. ಸೃಕ್ಟಿಣೀ] 

ಸೃಗಾಲ, ಸೃಗಾಳ (ನಾ). ನರಿ; ಜಂಬುಕ: ಕಾಕೋಳೂಕ ಸೃಗಾಲ ಶಾರ್ದೂಲೋಷ್ಟ 
ಖರಮುಖಂಗಳನನುಕರಿಸುವ ಮಹಾಬೀಭತ್ಸುಕುತ್ಸಿತೋತ್ಪತ್ತಿಸ್ಥಾನಂಗಳೊಳ್‌ 
(ಸುಕುಮಾ. ೧೧-೪೧ ವ); ಸಂಗೀತದ ರಸದ ಮಧುವಿಂಗಾಂತ ಕಿವಿ ವಾಯಸ ಸೃಗಾಲಧ್ವನಿಗೆ 
ಸೊಗಸಿತೆ ತಂದೆ (ಕುವ್ಮಾಗ ೩-೨೦). ಸೃಗಾಳೆ: "“ಫೇರವಂ . . . ಫೇರು ಸೃಗಾಳ 
ಮಾಕ್ರೋಷ್ಟುವೆನೆ ನರಿಯಕ್ಕು'' (ಮಂಗರಾ. ೪೮-೧೦); ಆ ಬಿಲಂಗಳ ಮೇಗಣಟ್ಟುಗಳೊಳ್‌ 
ತಲೆಕೆಳಗಾಗಿರ್ದ ಖರಕರಭ ಸೃಗಾಳ ಸಾರಮೇಯಾಕಾರಂಗಳಪ್ಪುತ್ಪತ್ತಿಸ್ವಾನಂಗಳೊಳ್‌ 
ಪುಟ್ಟಿ (ಶಾಂತಿಪು. ೭-೮೮ ವ). [ಸಂ.) 

ಸೃಗಾಳ "ಸೃಗಾಲ' ನೋ. 

ಸೃಜನ (ನಾ). ಉತ್ಪತ್ತಿ; ಹುಟ್ಟು: ಕಾಣ್ಪುದು ದಿಮ್ಮೋದ್ದೇಶದ ಪೂರಣನವಸೃಷ್ಟಿಯ 
ಜನನ ನವಶೋಭೆಯ ಸೃಜನೆ (ಕರುಶ್ರಾ ೯೩-೮). | ಸಂ. ಸೃಚ್‌] 

ಸೃಜನಶಕ್ತಿ (ನಾ). ಉತ್ಪತ್ತಿಮಾಡುವ ಶಕ್ತಿ; ಸೃಷ್ಟಿಶಕ್ತಿ: ಮಾನವೀಯಪ್ರಜ್ಞೆಯ 
ಸೃಜನಶಕ್ತಿಯ (೦೯೮೩೪೮) ಆಎರ್ಭಾವವನ್ನು ಇಲ್ಲಿ ಕಾಣಬಹುದಾಗಿದೆ (ಕರ್ಣಾಟ. ೫೪೨). 

* [ಸೃಜನ 4 ಶಕ್ತಿ) 

ಸೃಜನಶೀಲ (ಗು). ೧. ಉತ್ಪತ್ತಿ ಮಾಡುವ ಗುಣವುಳ್ಳ. (ನಾ). ೨. ಉತ್ಪತ್ತಿ 
ಮಾಡುವ ಗುಣವುಳ್ಳುದು; ಸೃಷ್ಟಿಸುವ ಸ್ವಭಾವವನ್ನು ಹೊಂದಿರುವುದು: 
ಸಾಮತಾನ್ಮವಾಗಿ ಮಗುವಿನಲ್ಲಿ ಸೃಜನಶೀಲವಾದ ಕಲ್ಪನಾಶಕ್ತಿಯು ಸಮೃದ್ಧ 
ವಾಗಿರುವುದೆಂದು ಭಾವಿಸುವುದು ತಪ್ಪು (ಕಥಕ. ೯೩). [ಸೃಜನ 1 ಶೀಲ] 

ಸೃಜನಾತ್ಮಕ (ಗು). (ಹೊಸದಾಗಿ) ಸೃಷ್ಟಿಯಾದ; ಕ್ರಿಯಾತ್ಮಕವಾದ: ವ್ಕಾಖ್ಮಾನಗಳ 
ಅಡಿಯಲ್ಲಿ ಸಿಕ್ಕಿ ಸೃಜನಾತ್ಮಕಸಾಹಿತ್ಯವು ಸಮಾಧಿಯಾಗುವಂತಹ ಅಪಾಯವಿರುವ ಈ 
ಯುಗದಲ್ಲಿ, ಅವುಗಳಿಗೆ ನಿಶ್ಚಯವಾಗಿಯೂ ತಕ್ಕ ಬೆಲೆ ಕೊಡಬೇಕು (ಸಾಒಪ್ರ. ೨೫೮). 

[ಸೃಜನ 4 ಆತ್ಮಕ್ಕ] 


೮೬ಪಳ೪ 


ಸೃಷ್ಟಿಕರ್ತ 


ಸೃಜಯಿಸು "ಸೃಜಿಸು' ನೋ. 
ಸೃಜಿಯಿಸು "ಸೃಜಿಸು' ನೋ. 
ಸೃಜಿಸು, ಸೃಜಯಿಸು, ಸೃಜಿಯಿಸು (ಕ್ರಿ). ೧. ಉಂಟುಮಾಡು; ಉತ್ಪತ್ತಿ ಮಾಡು; 
ಸೃಷ್ಟಿಸು; ಇನಿವಿರಿದವಸ್ಥೆಗಳ ನೀನನಿಮಿತ್ತಂ ಸೃಜಿಸಿಯುಂ ನಿಜಂ ನಿಷ್ಕರುಣಾತ್ಮನೆಯಾಗಿ 

6 (ಕಾದಂಉ. ೩೪೩); ಒಮ್ಮೆ ಸಂಹರಿಸುವನು ಸೃಜಿಸುವನೊಮ್ಮೆ (ಕೌಶಿರಾ ೨೩-೧೭); ಅಜನ 
ರೂಪಿಂದಖಿಳಲೋಕವ ಸೃಜಿಸುವನು (ತೊರರಾ. ೧-೯-೩೬). ೨. ರಚಿಸು; ನಿರ್ಮಿಸು: 
ಬಂಡೆಯ ಕೊರೆದು ವರಶಿಲ್ಪಿ ಭುವನಸುಂದರಕಲಾಲಕ್ಷ್ಮಿಯಂ ಸೃಜಿಪಂತೆ (ಶ್ರೀರಾಮಾ. 
೨೫-೬೭೫); ಯಷ್ಕಾಶ್ರಮದ ಶಾಂತಿಯ ಆವರಣವನ್ನು ಸೃಜಿಸಲೂಬಹುದು (ಸಾಂದಸ. ೩೩೩). 
ಸೃಜಯಿಸು: ೧. ಸೃಜಯಿಸೆ ನನಮುಂ ಮಾದ್ಮದ್ದಜಪತಿಗಮನೇ ವೃತ್ತಂ . . .- ಭುಜಗ 
ಶಿಶುಸೃತಂ ನಾಮಂ (ಛಂದೊಂಬು. ೨-೧೦೪). ಸೃಜಿಯಿಸು: ೧. ಧರೆಯೊಳ್‌ ಧರ್ಮಾರ್ಥದಿಂ 
ನೀಂ ಸೃಜಿಯಿಸಿ ನೆಗಲಟ್ತೀ ವಿಪ್ರಸಂತಾನದೊಂದಾಚರಣಂ ನೀನಂದ ಪಾಂಗಿಂ ಕೃತಯುಗ 
ದೊಳೆ ದಲ್ಲಲ್ಲುಂ (ಆದಿಪು. ೧೫-೨೬); ನಿನ್ನೀ ಶರೀರದಿಂ ಮಕ್ಕಳಂ ಪಡೆದು ಸೃಜಿಯಿಸುವು 
ದೆಂದೊರೆದು ನಿರವಯನಾಗಲು (ಚಿಬಪು. ೧೩-೧೨). [ಆ ಸಂ. ಸೃಜ್‌ + -ಇಸ್ಕು) 

ಸೃಜ್ಯ (ನಾ). ಹುಟ್ಟಿದುದು; ಉತ್ಪತ್ತಿಯಾದುದು: ಎರಡು ವಿಧದಲಿ ಲೋಕದೊಳು 
ಜೀವರುಗಳಿಪ್ಪರು ಸಂತತ ಕ್ಷರಾಕ್ಷರ ಎಲಿಂಗ ಸಲಿಂಗ ಸೃಜ್ಮಾಸೃಜ್ಮಭೇದದಲಿ 
(ಹಸಾರ. ೧೪-೨೩). [ಸಂ.1 

ಸೃಜ್ಯಾಪ್ರಪಂಚ (ನಾ). (ಆಲಂ) ಸೃಷ್ಟಿಯ ಆಗುಹೋಗು: ಎನ್ನ ಕೃಪೆಯಲಿ ಕಾಂಬೆ 
ಸಕಲವ ನಿನ್ನೊಳಗೆ ಸೃಜ್ಮಾಪ್ರಪಂಚವ ಭಿನ್ನನಾಗಿದಿರಿಲ್ಲ ರಾಜಸಗುಣದ ಭಯವೆಂದ 
(ನಿಭಾಗು ೩-೯-೪೨). (ಸಂ.) 

ಸೃಣಿ (ನಾ). ಆನೆಯನ್ನು ಅಂಕೆಯಲ್ಲಿಡಲು ಉಪಯೋಗಿಸುವ ಲೋಹದ 
ಸಾಧನ; ಅಂಕುಶ: ಮಹಾಮಾತ್ರವರ್ತನಂ ಸೃಣಿಯೊಳಲ್ಲದಿಲ್ಲಮೆಲ್ಲಿಯುಂ 
(ಚಂದ್ರಪು. ೩-೯ ವ); ಘನಶುಂಡಾದಂಡಪಾತಚ್ಮುತಖರಕರಬಿಂಬಂಬೊಲಿಂಬಾಗೆ 
ಶುಂಭತ್ಕನದುದ್ಕದ್ದರ್ಪಣಂ ಘಾಲದೊಳೆ ಸೃಣಿ ಚಲತ್ಕುಂಭಕೂಟಾಗ್ರಸಂಘಟ್ಟನದಿಂ 
ಬಿಳ್ತರ್ಧಚಂದ್ರಂಬೊಲಿರೆ . . . ಕಣ್ಣೊಪ್ಪಿ ಬಂದತ್ತಿಭೇಂದ್ರಂ (ರಾಜಶೇ. ೬-೮೧). 1ಸಂ.] 

5| ಸೃಷ್ಟ (ಗು). ೧. ಸೃಷ್ಟಿಸಿದ; ಉತ್ಪತ್ತಿ ಮಾಡಿದ. ೨. ಹೊರಚೆಲ್ಲಿದ. ೩. ಸಡಿಲ 
ಬಿಟ್ಟ. ೪. ಬಿಟ್ಟುಬಿಟ್ಟ; ತೃಜಿಸಿದ. ೫. ತೆಗೆದುಹಾಕಿದ; ವಜಾಮಾಡಿದ. 
೬. ಗೊತ್ತುಮಾಡಿದ; ನಿಶ್ಚಯಿಸಿದ. ೭. ಕೂಡಿಸಿದ; ಸೇರಿಸಿದ. 
೮. ಬಹಳವಾದ; ಹೆಚ್ಚಾದ. .೯. ಅಲಂಕೃತವಾದ; ಸಿಂಗಾರಗೊಂಡ. (ನಾ). 
೧೦. ಸೃಷ್ಟಿಯಾದುದು; ಉತ್ಪತ್ತಿಯಾದುದು: ರೂಪ ರಸ ಗಂಧ ಸ್ಪರ್ಶಗಳೆಲ್ಲವೂ 
ದೇವಸೃಷ್ಟಗಳೇ (ಬಂಕಿಮ. ೨೬೭). [ಸಂ.] 

ಸೃಷ್ಟನೆ (ನಾ). ೧. ಕೃತಕಕಲ್ಪನೆ; ಖೋಟಾ ತಯಾರಿಕೆ. ೨. ಕಳ್ಳರುಜು ಹಾಕು 
ವುದು; ಸುಳ್ಳುಪತ್ರ ತಯಾರಿಸುವುದು: "ಸೃಷ್ಟನೆಪತ್ರ' ಪರಾ. (೬ ಸೃಷ್ಟಿ! 

ಸೃಷ್ಟನೆಪತ್ರ (ನಾ). ಕಳ್ಳರುಜು ಹಾಕಿದ ಪತ್ರ; ಕೃತಕದಾಖಲೆ : (8). 

| (ಹೃಷ್ಠನೆ 4 ಪತ್ರ 

ಸೃಷ್ಟನೆಸಾಕ್ತಿ (ನಾ). ಕಳ್ಳಸಾಕ್ಷಿ; ಸುಳ್ಳುಸಾಕ್ಲಿ: (62.  ಸೃಷ್ಟಿನೆ 4 ಸಾಕ್ಷಿ) 

ಸೃಷ್ಟಿ (ನಾ). ೧. ಉತ್ಪತ್ತಿ; ಹುಟ್ಟು: ಸೃಷ್ಟಿಸಮಯದೊಳಿದರ್ಕಿದು ಚೇಷ್ಟಿತಮೆಂ 
ದಖಿಳಜಾತಿಯೊಳ್‌ ಕಲ್ಪಿಸೆ (ಜಗವಿ. ೩-೧೧೩); ಜಲಶಯನನಿನ್ನೊಂದು ಕರುಣದ ಬಲದಿ 
ಸೃಷ್ಟಿಯನುಂಟುಮಾಡಿದೆ ಹಳೆಯ ಹೆಮ್ಮಗ ನಾನು ನಿಮಗೆಲೆ ತಂದೆ (ಕೌಶಿರಾ. ೪೬-೪೪); 
ನಿಂದುದ ಹರಿವ ಕಾಲಮಂತೆ ನಿಂದುದು ಸೃಷ್ಟಿ (ಚಿತ್ರಾಂಗ. *೦-೧೧೦೪). ೨. ರಚನೆ; 
ನಿರ್ಮಾಣ. ೩. ಜಗತ್ತು; ಪ್ರಪಂಚ: ಇಟ್ಟೆಯ ಹಣ್ಣು ನರಿ ತಿಂದು ಸೃಷ್ಟಿ 
ತಿರುಗಿತ್ತೆಂಬಂತೆ ಮಟ್ಟಿಯನಿಟ್ಟ ದ್ವಿಜರ ಮಾತದೇಕೆ (ಬಸವ. ೫೭೬): ಸೃಷ್ಟಿಯ ಪ್ರತಿಯೊಂದು 
ಅಣು ಚಲಿಸಬೇಕಾದರೂ ಪರಮಾತ್ಮನ ಆಣತಿ ಬೇಕು (ಧರ್ಮಸಾ. ೧೦೭). ೪. ನೆಲ; 
ಭೂಮಿ: ಇಷ್ಟಲಿಂಗನಿದ್ರೆಯಲ್ಲಿ ಸೃಷ್ಟಿಯ ಮೇಲೆ ಬಿದ್ದು ಹೊರಳುವಾಗ ನಿಷ್ಠೆವಂತ 
ರೆಂತಾದಿರೋ (ಮೋಳಿಮಾ. ೧೮-೭೧). ೫. ನಿಸರ್ಗ; ಪ್ರಕೃತಿ. ಸಂ. 

ಸೃಷ್ಟಿಕರ್ತ (ನಾ). ಸೃಷ್ಟಿ ಮಾಡುವವನು; ಪರಮಾತ್ಮ ; ಬ್ರಹ್ಮ : ಎಷ್ಟು ವರ್ಣಿಪೆನು 
ಸೃಷ್ಟಿಕರ್ತನ ಮಹಿಮೆ (ಪುರಂದ. ೩-೯೧-೨). ([ಸಂ.] 


20 


[] 


46 


ಸೃಪ್ಟಿಕ್ಷಮ ೮೬೭೫ 


ಸೃಷ್ಟಿಕ್ಷಮ (ನಾ). ನಿರ್ಮಾಣಕಾರ್ಯದಲ್ಲಿ ಸಮರ್ಥನಾದವನು; ಸೃಷ್ಟಿಸುವ 
ಸಾಮರ್ಥಿವುಳ್ಳವನು: ಜಗತ್ತಯಸೃಷ್ಟಿಕ್ಷಮನಾದ ಕೃಷ್ಣನ ಮಹತ್ತ್ವಕ್ಕೇ 
ನಿದಾಶ್ಚರ್ಯಮೇ (ಜಗವ. ೩-೬೮). ([ಸಂ.) 

ಸೃಷ್ಟಿಪತಿ (ನಾ). ೧. ಸೃಷ್ಟಿಯ ಒಡೆಯ; ಜಗತ್ತಿನ ಅಧಿಪತಿ; ಬ್ರಹ್ಮ. 
೨. ಭೂಮಿಯ ಒಡೆಯ; ರಾಜ; ದೊರೆ: ಆಟ್ಟೆಗಳು ಹೊಳಲೇಳೆ ಪಡೆ ನಡೆಗೆಟ್ಟು 
ಕಾದುವ ಭರವು ನಿಂದುದು ಸೃಷ್ಟಿಪತಿ ಮನಗುಂದೆ ಬಿದ್ದುದು ಬಹಳ ಮರ್ಕಟರು 
(ಕೌಶಿರಾ. ೩೪-೯); ಸೃಷ್ಟಿಪತಿ ವ್ಯಾಕುಲಂಬಡುತಿರಲ್ಕರಿದು ಶ್ರೀಕೃಷ್ಣದೇವರು ಮುನಿಗಳಂ 
ಮೊಗವ ನೋಡಿ ನಾವೆಷ್ಟು ಪೇಳ್ದರು ರಾಯ ಕೇಳನವ ನೀವಾದಡಂ ಬುದ್ದಿಗಲಿಸಿರೆನಲು 
(ತುರಂಗ. ೩೯-೭). ಸಂ.) 

ಸೃಷ್ಟಿವಿರಿಂಚ (ನಾ). ಸೃಷ್ಟಿಗೆ ಕಾರಣಭೂತನಾದವನು; ಸೃಷ್ಟಿಕರ್ತ; ಬ್ರಹ್ಮ : 
ವಿಕಳರುಳಿದಿರರಾಗದೀ ಸಾಯಕದ ಸೃಷ್ಟಿವಿ೦ರಿಂಚ ಸುಭಟಪ್ರಕರದೊಳು ತಾನೆನುತ 
ತೆಗೆದೆಚ್ಚನು ವೃಕೋದರನ (ಕುವ್ಮಾಕ. ೨೦-೧೬). [ಸಂ.) 

ಸೃಷ್ಟಿಶೀಲ (ಗು). ೧. ಸೃಷ್ಟಿಸುವ ಗುಣವುಳ್ಳ; ಸೃಜನಶೀಲವಾದ. (ನಾ). 
೨. ಸೃಷ್ಟಿಸುವ ಗುಣವುಳ್ಳುದು; ಸೃಜನಶೀಲವಾದುದು: ಯಾವುದು ಈ 
ಸೃಷ್ಟಿಯಾಗಿ ಅಬಿವೃಕ್ತವಾಗಿದೆಯೋ ಅದೆಲ್ಲವೂ ಸಚ್ಚಿದಾನಂದವೆ. ಅದು ಸ್ವರೂಪತಃ 
ಸೃಷ್ಟಿಶೀಲವಾದುದು (ಸೌಂದಸ. ೧೦೧). (ಸಂ. 

ಸೃಷ್ಟಿಸು (ಕ್ರಿ). ೧. ಉತ್ಪತ್ತಿ ಮಾಡು; ಹುಟ್ಟಿಸು: ಸೃಷ್ಟಿಸುವ ರಕ್ಷಿಸುವ ಕೆಡಿಸುವ 
. . . ದೃಷ್ಟವಾಗದವಂ ಸವಿಗಳಂ ಬಿಟ್ಟಡೊಲಿವವನು (ಬಸಪು. ೫೧-೪೯); ಸೃಷ್ಟಿಸುವ 
ಪಾಲಿಸುವ ಪೊಂದಿಸುವಿಷ್ಟದೈವವು ನಮ್ಮ ಮತವನು ಮುಟ್ಟಿ ನಿಂದಿದೆ ನಿಮಗೆ ಸ್ವಲ್ಪವೆ 

ನಮ್ಮ ಮಾತುಗಳು (ಕೃಷ್ಣಾಕಾ. ೨೫-೧೪); ಭಗವಂತ ಸೃಷ್ಟಿಸಿದ ಈ ಸುಂದರವಾದ 
ಭೂತಲದ ಮೇಲೆ . . . ಮಸಿಯ ಒಂದು ಕರ್ಕಶಮಚ್ಚೆಯಂತಿದ್ದ ! (ವೀರಯೋ. ೫೩). 
೨. ಹೊಸದಾಗಿ ಬಳಕೆಗೆ ತರು, -ಬಳಸು: ನವೋಪಮೆಗಳಂ ತನ್ನೊಳಾಪನಿತ 
ಸೃಷ್ಟಿಸುತ್ತಿರವೇಳ್ಕುಂ ಬಾಣೋಚ್ಛಿಷ್ಟಮೆಂಬ ಜಗತ್ರಯದೊಳೀ ಕಷ್ಟಮೇ ಸಾಲದೆ ಎಚಾರಿಸೆ 
ಸತ್ಯವೀಂದ್ರರಿಗೆ (ಬಸಪು. ೧-೧೩). (ಸೃಷ್ಟಿ * - ಇಸ್ಸು) 

ಸೃಷ್ಟೀಶ (ನಾ). ಜಗತ್ತಿನ ಒಡೆಯ; ಪರಮಾತ್ಮ: ಸೃಷ್ಟೀಶ ಪುರಂದರಎಟ್ಕಲನ 
ನೆನೆನೆನೆದು ಮುಟ್ಟಿ ಭಜಿಸುವುದು ಈ ಮುದ್ದು ಅರಗಿಣಿಯ (ಪುರಂದ. ೪-೯೫-೩). [೫೦.] 

ಸೆಂಕಣಿ (ನಾ). ಒಂದು ಬಗೆಯ ಮರ: ಸೆಂಕಣಿ (ಸೋನಗರ್ಭಿ) - ಮಧ್ಮಮ 
ಆಕಾರದ್ದು. ನೀರಿನ ಆಸರಕ್ಕೆ ಹುಟ್ಟುತ್ತದೆ (ಕಭಾಗೆ. ೪೯). (2 

ಸೆಂಗೆನಿ (ನಾ). ಒಂದು ಬಗೆಯ ಸಸ್ಮ: ಹೊಳೆಲಕ್ಕಿ, ಸೆಂಗೆನಿ (ಮೈಣಿಗಿ. ೭೮-೧೪೯೭). 
“ಸೆಂಕಣಿ' ಪರಾ. [1] 

ಸೆಂಡಾಟ, ಚೆಂಡಾಟ (ನಾ). ಚೆಂಡಿನ ಆಟ: ಒಪ್ಪುವ ಮಲ್ಲಿಗೆದುಜುಬಿನ 
ಮಡದಿಯರೊಪ್ಪುವ ಸೆಂಡಾಟವನಾಡಲ್‌ (ಅತಿರ. ೧೯-೧೪). ಚೆಂಡಾಟ: ಹುಡುಗರು 
ಬಯಲಿನಲ್ಲಿ ಚೆಂಡಾಟವಾಡುತ್ತಿದ್ದಾರೆ (ರೂಢಿ). (ಸೆಂಡು + ಆಟ) 

ಸೆಂಡಾಡಿಸು (ಕ್ರಿ). ಚೆಂಡಿನಿಂದ ಆಟವಾಡುವಂತೆ ಆಡಿಸು: ಬ್ರಹ್ಮಾಂಡವಂ 
ಸೆಂಡಾಡಿಸಲು ಶಿಷ್ಟರುಗಳಂ ಕೃಪೆಮಾಡಿ ಸಲಹಲು (ಬಸಪು. ಒ೬-೪೩). 

[ಸೆಂಡು * ಆಡಿಸು) 

ಸೆಂಡಾಡು, ಚಂಡಾಡು, ಚೆಂಡಾಡು (ಕ್ರಿ). ೧. ಚೆಂಡಿನ ಆಟವನ್ನು ಆಡು; 
ಕಂದುಕ ಕ್ರೀಡೆಯಾಡು: ಸೆಂಡಾಡುವ ತಟೌಯುಮಾನೆಯನೇಟುವ ವಿನೋದಂ 
ಮೊದಲಾಗೊಡೆಯ ವಿನೋದ ಸ್ಥಾನಂಗಳೆಲ್ಲಮಂ ಮಾಡಿಸಿ (ವಡ್ಡಾರಾ. ೪೪-೨೧); 
ಸೆಂಡಾಡುತಿರೆಯುಮಾನೆಯನೇುತ್ತಿರೆಯುಂ . . . ಬಿನ್ನವಿಸಲಾಗದು (ಪಂಚತಂ. ಒ೨-೨); 
ಸಮ್ಮೋದದೆ ಸೆಂಡಾಡುವ ಪೊಟ್ಟು (ದಶಕು. ೧೨-೧೪೧). ೨. (ಆಲಂ) ಕತ್ತರಿಸಿ 
ಎಸೆದಾಡು: ದಣ್ಣಾಧಿನಾಥಂ ತಲೆಯಂ ಸೆಣ್ಹಾಡುಗುಂ (ಮರಿ. ೧೯೨೯, ೬೫-೪೪ ; 1081); 
ಕೌರವಕುಲದ ತಲೆ ಸೆಂಡಾಡಿದವ ನೀನೋ ಮದಗ್ರಜನೋ (ಕುವ್ಮಾಗ. ೨-೨೬); 
ಚಕ್ರಶಕ್ತಿಯಿಂದಸುರಚಮೂಪರ ಶಿರವ ಸೆಂಡಾಡಿ (ಮೋಷತ. ೨೯-೩೧). ಚಂಡಾಡು: 
೨. ಕುಲಯುತರ ಕೊಂಡಾಡುವಾ ರಿಪುಬಲದ ತಲೆ ಚಂ [ಪಾಠಾಂ. ಚೆಂ|ಡಾಡುವಾ (ಕುವ್ಕಾಸ. 
೧-೬೩೦); ಹರಿಬಕೊದಗಿದ ದೂಷಣಾದ್ಕರ ಶಿರವ ಚಂಡಾಡಿದನು (ತೊರರಾ. ೫-೩-೮೮). 


15 


25 


35 


<0 


ಸೆಂಡುಗೋಲ್‌ 


ಚೆಂಡಾಡು: ೧. ಓಯಾರದಿಂ ಚೆಂಡಾಡುವ ತಾಣಕೆ ರಾಯಕುವರನೆಯ್ದಿದನು 
(ಕುರಾಸಾಂ- ೩೧-೨೭). ೨. ಮಜ್‌ವೊಕ್ಕರ ಕಾವ ತನಗಿದಿರ ಆಜೆಯಅ ತಲೆಯ ಚೆಂಡಾಡುವ 
ಕುದುರೆವೆಂಡಳಿವ . . . ಕುಮಾರ ಜಯ (ಸೌ. ೫, ೩೬೬-೧೧.; 1225); ಅಮರಾರಿಗಳ 
ಖಂಡಿಸಿ ತಲೆಯ ಚೆಂಡಾಡಿ (ಕುವ್ಮಾಸ. ೧೪-೧೧೨); ಬೆಳಗಾಗುವುದರೊಳಗಾಗಿ ಅವನ 
ತಲೆಯನ್ನು ಚೆಂಡಾಡಿ ಬರುವೆನು (ಪಶಾಪ. ೨೭). [ಸೆಂಡು + ಆಡು] 


ಸೆಂಡು, ಚಂಡು, ಚೆಂಡು, ಸೆಂದು (ನಾ). ೧. ಆಟವಾಡುವ ಗುಂಡನೆಯ 


ಒಂದು ವಸ್ತು; ಕಂದುಕ: ಬಟ್ಟುಳಿಸೆಂಡುಂ ಪೊಡೆಸೆಂಡೆಂಬಿವನಾಡುತ್ತೊಡವಳೆದರ್‌ 
(ಪಂಪಭಾ. ೨-೩೦); ರಂಜಿಪ ಸೆಂಡನಿಟ್ಟಳಿದಿರೊಳ್‌ ತತ್ಕಾಂತೆ ತನ್ನೋಪನಾ 
(ದಶಕು. ೧೨-೧೪೪); ವಿರಹಿಜನದೆರ್ದೆಯ ಲಗ್ಗೆಯನಿಡುವ ಮನಸಿಜನ ಕರದ ಮಾಕ್ತಿಕದ 
ಸೆಂಡೊ (ಸಮ್ಮಕೌ. ೧-೩೯); ಪೂವಿನ ಸೆಂಡಿಂಗೆ ಬಯಸಿ ಪಾಯ್ದಪುವಳಿಗಳ್‌ (ಚಕವ. ೬-೪೪). 
೨. ತಲೆ; ಶಿರಸ್ಸು: "ಸೆಂಡಾಡು' ಪರಾ. ಚಂಡು: ೧. ಪಟ್ಟೆಯಂ ಪಲ್‌ದು ಚಂಡಂ 
ಮಾಡುವ ಕಟ್ಟೆಗ್ಗರಂತೆ (ಧರ್ಮಾಮ್ಯ. ೯-೧೬೨); ಚಿತ್ತಜಸುಕುಮಾರ ನಲಿದಿಟ್ಟಾಡುವ ಮುತ್ತಿನ 
ಚಂಡುಗಳೆನಲು ಅತ್ಮುನ್ನತದೊಳು ರಾಜಿಸಿ ತರುಣಿಯ ವೃತ್ತಕುಚಗಳೊಪ್ಪಿದುವು 
(ಕನಎ. ೯-೨೭). ೨. ಭರದಿಂದ ಹಿಡಿದು ಕೊಳ್ಳಿಯ ಬೀಸಿದಂತಾಯಿತುರವಣಿಸಿ ಗಜವೇಧೆಯಂ 
ಮಾಡಲಾ ಚಂ!ಪಾಠಕಾಂ. ಚೆಂ]ಡನುರುಭರದಿ ಹೊಯ್ವ ತೆಅನಾಗೆ (ಸಮ್ಮಕೌ. ೧೧-೩೪); 
ಚಂಡು ಕಳಕೊಂಡ ಮರಿ ಅರಸ (ಕನ್ನಜಾ. ೨೫೩). ೩. ಜೋಳ, ನವಣೆ, 
ಮೊದಲಾದುವುಗಳ ತೆನೆ. ೪. ಕತ್ತಿನ ಹಿಂಭಾಗ; ಹೆಕ್ಕತ್ತು: ಅವನ ಚಂಡು 
ಹಿಡಿದು ಹೊರಗೆ ದಬ್ಬಲಿಕ್ಕೆ ಹೋಗುತ್ತಿದ್ದರು (ಮೆಂಬಯು. ೪-೧೨); ಚಂಡಿಗೆ ಕೈಕೊಟ್ಟು 
. . . ಅವನನ್ನು ನುಗಿಸಿದನು (ರಕ್ತದ ೧೯೨). ೫. ಭಾರ ಹೊರಲು ತಲೆಯ 
ಮೇಲಿಟ್ಟುಕೊಳ್ಳುವ ಸುರುಳಿ; ಸಿಂಬೆ: ತನ್ನ ಕುಕ್ಕೆಯನ್ನು ನಿಧಾನವಾಗಿ ಮಂಡೆಯ 
ಮೇಲಿನ ಚಂಡಿನ ಮೇಲೆ ಪೇರಿಕೊಂಡಳು (ಹೊಸ. ೩). ಚೆಂಡು : ೧. ""ಸೆಂದುಕ;, 
ಕಂದುಕಃ - ಈ ೨ ಚೆಂಡು'' (ನಾಚರಾ. ೧೨೫); ಚೆಂಡಿನ ಹೊಣಕೆ ಚಿಣಿಕೋಲಾಳು ಗೊತ್ತಿನ 
ದಂಡೆಯನೆ ನಾನಾವಿನೋದದಲಿ . . . ಆಡಿದರು ಪಂಗಡದಲೈವರು 
ನೂರ್ವರಿವರಿತ್ತಂಡವೊಂದಾಗಿ (ಕುವ್ಮಾಆ. ೬-೧);ಕಂಡೆಯ ಪಂಡಿತೆ ಕುಸುಮಾಜಿ ಕುಸುಮದ 
ಚೆಂಡಿನಂತೆದ್ದ ಲಂಘನವ (ಭರಚ. ೬-೧೮); ಇಂದುಮಂಡಲ ಚೆಂಡ ಭಾವಜ 
ಪಿಡಿದಾಡುವಂತೆ (ಕಂನಎ. ೧೦-೪೨). ೨. ಭೂತಪಿಷಾಚಿಕೋಟಿಯುಂ ನೆಆ್‌. ತಣಿಯುಣ್ಣು 
ಚೆಣ್ಣುಮರಲ್ಲಿನ್ನುಮದಕ್ಕಿಸಲಾಚೆ ವೆನ್ಹೊಡೇನಟ್‌ಯಿರೇ ವಿಕ್ರಮಮಂ (ಎಕ. 7೧, ಚಕ್ಕನಾ. 
೯೮-೨೬; 1169); ಅರಸುಗಿರಸುಗಳ ಚೆಂಡು ಕಳೆದ ಗಾಂಡೀವಧನ್ವ (ಮೇಘದೂ. ೧೩-೪೮). 
ಸೆಂದು: ೧. ಭಾಸ್ಕರನಂ ಮಾಯದ ಮಾಣಿ ಸೆಂದೊಡೆದನಂ (ಪಾಕಾಂ. ಸೆಂಡೊಡೆದನಾ, 
ಸೇರ್ದೊಡೆದನೇ] ಇಲ್ಲೆಂಬಿನಂ ನೀಡಿದಂತರದಿಂ ಪಾದಮನುರ್ವಿ ಕೊರ್ವಿ ಬಲಿಯಂ 
ಗೆಲ್ವಾ ಮನಂ ವಾಮನಂ (ಆರ್ಧನೇ. ೬-೨೫). 

ಸೆಂಡಿನ ವಾಹಳಿ ಎ ಕುದುರೆಯ ಮೇಲೆ ಕುಳಿತು ಆಡುವ ಚಂಡಿನ ಆಟ: 
ಸರ್ಮ್ವಬಾದಾಪರಿಹಾರವತಾಗೆ ನಮುಸ್ಕಂಬಿಟ್ಟಾ ಸೆಣ್ಣಿನ ವಾಹಳಿಯ ಕೆಯಿ 
(ಸೌಇಇ, x11, ೧೧೦-೧೪; 1070). (ದೇ. 1 ತಮಿ. ಚೆಣ್ಣು; ಮಲ. ಚೆಂಟು; ಕೋತ. ಚೆಂಡ್‌; 
ತೊದ. ಸೆಡ್‌; ತುಳು. ಚೆಂಡ್‌, ಚಂಡು; ತೆಲು. ಚೆಂಡು] 


| ಸೆಂಡುಕೋಲ್‌ "ಸೆಂಡುಗೋಲ್‌' ನೋ. 


ಸೆಂಡುಗೋಲ್‌, ನೆಂಡುಕೋಲ್‌, ಸೆಂದುಕೋಲ್‌ (ನಾ). ಒಂದು ಬಗೆಯ 


ಆಯುಧ: ಸೆಂಡುಗೋಲನುಡಿಗಟ್ಟುವ ಪೀಲಿಗಳಿಂ ತರಂಗಮಂ ಪೊಸೆಯಿಪ . . . 
ಪುಳಿಂದಸಂಕುಳದ ಪೆರ್ಕಣದಿಂದೆಸೆದತ್ತು ಪಕ್ಕಣಂ (ಚಂದ್ರವು. ೫-೫೪). 

ಸೆಂಡುಕೋಲ್‌: ಬಡಿಕೋಲ ತೋಮರದ ಚಕ್ರದ ಕೊಂತದ ಸೆಂಡುಕೋಲ ಶಕ್ತಿಯ 
ಸರಿಯಂ ಶರಾನಿಳ ವಿಘಾತದೆ ತೂಟ್ಸ್‌ದಂ (ವರ್ಧಪು ೮-೫೮); ಅಳವಿ ಯೊಳಿರ್ದ 
ಪೆರ್ಮೊಲನನಾ ನೃಪನಿಟ್ಟೊಡೆ ಸೆಂಡುಕೋಲ ಬೆಳೊಳಗೊಳಪೊಯ್ದು ಸುತ್ತುವೆಡೆಯೊಳ್‌ 
(ಸೂಕ್ತಿಸು. ೩-೧೨೨); ಶೆರಾಳಿಗಳಿಂದಿಡೆ ಸೆಂಡುಕೋಲ್ಲಳಿಂದಿಡೆ (ಧರ್ಮಪ. ೫-೨೬). 
ಸೆಂದುಕೋಲ್‌: ಜಾಲಮಂ ಬಿಸಿಲೊಳಿಕ್ಕುವ ಬೆಂಕಿಯೊಳೊಡ್ಡಿ ಕಾಸಿಕೊಂಡಾಳಿಸಿ 
ಸೆಂದುಕೋಲನುಡಿಗಟ್ಟುವ . .. ಶಬರರ್ಕಳಿನಿಂತೆಸೆದತ್ತು ಪಕ್ಕಣಂ (ಶಾಂತೀಶ್ವ. ೩-೭೪). 

[ಸೆಂಡ್ಕು 3- ಕೋಲ್ಡ್‌! 


ಸೆಂಡುವೊಯ್‌ ೮೬೭೬ ಸೆಕೆಗಾಲ 


ಸೆಂಡುವೊಯ್‌ (ಕ್ರಿ). ಚೆಂಡನ್ನು ಹೊಡೆ; ಚೆಂಡು ಒಗೆ: ಕರವಾಳಿಂ ಪೊಯ್ಕೆ ಹೆ ರ್‌ (ನಾ). ಒಂದು ಊರಿನ ಹೆಸರು: ಮೂಡ ಸೆಮ್ಸಳತ್ತೂರ ಬೆಟ್ಟದ 


ಮಾಯಾಂತಹಿತರ ತಲೆಗಳು ಸೆಂಡುವೊಯ್ದಂತೆ ಪಾರುತ್ತಿರೆ (ಎಕ. ೪11 ಸೊರಬ. (ಕೆಳಗಣ ಪೇರಲಟ್ಸ್ಟ್ವಿನ ತೆಂಕಣ ಕುಲುಕಿ (ಎಇ. ೫, ೬೬-೫೬: 692). !? + ಊರ್‌] 
೧೩೮-೨೭; (145), ([ಸೆಂಡು * ಪೊಯ್‌,] | ಸೆಂಬಳಿ "ಸಂಬಳಿ' ಮೋ. 

ಸೆಂದರ "ಸೆಂದುರ' ನೋ. | ಸೆಂಬಳಿಗೋಲ್‌ 'ಸಂಬಳಿಗೋಲ್‌' ನೋ. 

ಸೆಂದವ (ನಾ). ಒಂದು ಜಾತಿಯ ಕುದುರೆ: "ಸೈಂಧವ - ಸೆಂದವ'' (ಶಮದ. | 6 | ಸೆಂಬುಳಿ "ಸಂಬಳ್ಳಿ' ನೋ. 
೨೭೧ ಪ್ರಯೋ). [ ಸಂ. ಸೈಂಧವ] ಸೆಂಬುಳಿಗೋಲ್‌ “ಸಂಬಳಿಗೋಲ್‌' ನೋ. 


ಸೆಂದ್ಮು, ಸಿಂದು (ಕ್ರಿ). ತಿಕ್ಕು; ಒರಸು; ಉಜ್ಜು: "“"ಒರಸೆಂದು ಸೆಂದಕ್ಕು'' ಸೆಂಬೈ, ಚಂಬೈ, (ನಾ). ಉಪ್ಪಿನಕಾಯಿಗೆ ಉಪಯೋಗಿಸುವ ಒಂದು ಬಗೆಯ 
(ಶಬ್ದಮಂ. ೫೨). ಸಿಲದು: ಜವನಾಳಂತಪ್ಪ ಕಣೆ ರೋಮರೋಮಂದಪ್ಪದೆ ನಾಂಟಿದುವು ಕಾಯಿ: ಮಾಮಿಡಿ ಕರಂಜಿಗೆಯಂಬಟೆ ಸೆಂ!ಪಾಠಾಂ. ನೀ) ಬೆ ನೆಲ್ಲಿಗಾಯ್‌ . , 
ಸಿಂದಿ! ಜಾತಾಂ. ಸೀಂಟಿ]ದುವು ವಿಧಿಲಿಪಿಯಂ (ಪಂರಾಮಾ. ೧೩-೭೧); ಹಯಮುಂ ಆದಿಯಾದುಪ್ಪಿನ ಕಾಯ್ಗಳಂ ಮಗಮಗಿಪ್ಪುನನಿಕ್ಕಿದನಬ್ಬಪತ್ರದೊಳ್‌ (ಲೀಲಾವ. ೫-೬೩). 


ಬಂದಿಗೊಂಡೊಂದಬಟ್‌ಗೆಯ್ಕೆಯೆ ಸಿಂದಿದಂದಕ್ಕುಂ (ರಾಮಾಶ್ಚ. ೯೧-೧೫). 10|  ಚೆಂಬೈ : ಗೆಣಸು ಶಾವೆಯ ದಂಟು ಗುಳ್ಳದ ಕಾಯಂ ಚೆಂಬೆ ಕೂಗುರಿ ಕೊತ್ತುಂಬರಿಯ ನೀಡಿ 
ಸೆಂದ್ಮು (ನಾ). ೧. ಉಜ್ಜಿ ಹಾಕುವುದು: (8. ೨. ನಾಶಪಡಿಸುವುದು: (ಕಿ). | | («ಶರಲೀ. ೫೦೯); ಪಲಸು ತಡುಗುಣಿ ಬಾಳೆ ಚಪ್ಪರದವರೆ ಚಂಬೆಗಳ . . ಘಮಘಮಿಸಲಿಕೆ 

೩. ಕೊಲೆ: (8). ೪. ಕಾಟ; ಹಿಂಸೆ; ಉಪದ್ರವ: .""ಒರಸೆಂದು ಸೆಂದುವೆಂದೊಡೆ | ಬಡಿಸಿದರು (ಆನಂದಾ. ೬-೨೫-೩೯). 

ಹಿಂಸೆಯಕ್ಕು'' (ಕಬ್ಬಿಕ್ಕೆ. ೬೭). (ವ ಸೆಂದು,) ಸೆಂಬ್ಮೆ "ಸಂಬೈ' ನೋ. 
ಸೆಂದ್ಮು "ಸೆಂಡು' ನೋ. | |ಸೆಂಬೆಬತ್ತ (ನಾ). ಒಂದು ಬಗೆಯ ಉತ್ತಮಜಾತಿಯ ಬತ್ತ: ಕೋಳಿಸಾರು 
ಸೆಂದುಕೋಲ್‌ "ಸೆಂಡುಗೋಲ್‌' ನೋ. 15| ಮಾಡಿ ಸೆಂಬೆಬತ್ತದ ಸಣ್ಣಕ್ಕಿ ಅನ್ನ ಬಸಿದು. . . ಊಟ ಮಾಡಿದರು. (ನನ್ನೂರು. ೨೦೯). 
ಸೆಂದುರ, ಚಂದಿರ, ಚಂದ್ರ, ಸಿಂದುರ,, ಸಿಂಧೂರ, ಸೆಂದರ (ನಾ). “ಸಂಬೆನೆಲ್ಲು' ಪರಾ. (ಸಂಬೈ (< ಸಂಬೈ) 4 ಬತ್ತ] 

೧. (ಮಂಗಳದ್ರವ್ಮವಾಗಿ ಬಳಸುವ) ಒಂದು ಬಗೆಯ ಕೆಂಪುಬಣ್ಣದ ಪುಡಿ; ಸೆಂಬೊಳಲು (ನಾ). ಒಂದು ಊರಿನ ಹೆಸರು: ನಗರಾದ್ದಕ್ಷಿಣಸ್ಮಾಂದಿಶಿ ಸೆಂಬೊಳೆಲ 

ಸಿಂದೂರ: ""ಸಿಂದೂರದೊಳ್‌ ಸೆಂದುರಂ'' (6ರ್ಣಾನಿ. ೫); ಸೆಂ[ಪಾಲಾಂ. ಸಿಂ] ದುರದ ನಾಮಗ್ರಾಮಂ (ಹೌಇಣ. ೫%, ೬-೨೭: 723). (ಸೆಂಬ? + ಪೊಳಲು (ಎ ಪೊಟಲ್‌)] 


ಬೊಟ್ಟು ನುಣ್ಣನೆ ಮಿಂದರಿಸಿನೆಂ (ಲೀಲಾವ. ೪-೮೭); ಸಿಂದೂರ - ಸೆಂದುರ (ಶಮದ. ೨೭೧ | ಸೆಕಳಿ "ಸೆಗಳಿ' ನೋ. 
ಪ್ರಯೋ); ಲಲಾಮಕವನ್ನೋಸರಿಸಿ ಸೆಂದುರದ ಚೂಳಯವನ್ನು ತಿದ್ದಿ (ಮಂತ್ರಶ, ೧೪೨-೨). | ಸೆಕಳೆ "ಸೆಗಳಿ' ನೋ. 
೨. ಕೆಂಪುಬಣ್ಣ; ಸಿಂದೂರವರ್ಣ : ಪ್ರೀತಿಯನೀವ ಸೆಂದುರದ ವಸ್ತ್ರಮನೊಲ್ಲದ | | ಸೆಕುಕಡಮೆ (ನಾ). ಒಂದು ಬಗೆಯ ತೆರಿಗೆ; ಎಣ್ಣೆ ಅಂಗಡಿಗಳ ಮೇಲೆ ಹಾಕುವ 


ದೊಂದು ವಸ್ತ್ರಮಂ ಶ್ವೇತಮನುಟ್ಟಳ್‌ (ಜಗವ. ೧೨-೭೭). ಚಂದಿರ,: ತೆರಿಗೆ: ವಾಲುವರಿ ಸೆಕುಕಡಮೆ ತಜ್‌ಕಡಮೆ . . . ಉಂಟಾವ ಹಲ ಉಪಾಧಿಗಳೂ ಸಹ 
ಕೈ “ಚಂದಿರವಟ್ಟು' ಪರಾ. ಚಂದ್ರ: ೧. ಚಂದ್ರ, ಹಿಂಗುಲ, ಅರಿದಾಳ ಸೇದ್ಸಿಕೊಟ್ಟೆವು (ಸೌಇಇ. 1%- ॥, ೪೬೩-೮; 2470). 1<- ತಮಿ. ಚೆಕ್ಕುಕ್ಕಟಮ್ಮೆ) 
ಮುಂತಾದುವುಗಳಿಂದ ಬಣ್ಣದ ಮಸಿಗಳಾಗುತ್ತಿದ್ದುವು (ಕನ್ನಸಂ. ೪೪). ಸಿಂದುರ,: ಸೆಕೆ, ಶಖೆ, ಸೆಖೆ, ಸೆಗೆ (ನಾ). ೧. ಬಿಸುಪು; ಶಾಖ; `ಕಾವು: ಹರಿದ ಮೈಗಳ 
೩. ಕೆಂಪುಬಣ್ಣದ ಒಂದು ಬಗೆಯ ಕಲ್ಲು; ಗೈರಿಕಶಿಲೆ: ನವರುಧಿರ |26| ಸೆಕೆಯ ಸುಯ್ಗಳ . . . ಕಳಕಳವ ಕೇಳಿದನು ಕಲಿಪಾರ್ಥ (ಕುವ್ಮಾಆ, ೧೯-೨); 
ಜಳಚಳತ್ಸೇಚನದೊಳ್‌ ಘಟ್ಟಿಸಿ ಸಿಂದು(ಪಾಶಾಂ. ಧು]1ರದೊಳ್‌ ನೆಲಗಟ್ಟಿಸಿದಂತಿರ್ದ ಸೆಕೆಯಿಲ್ಲದಾವಗಮುರಿವ ಕೆಂಗಿಡಿಯ ಮಾಲಿಕೆಯಂತೆ (ಮೋಹತ. ೨೩-೪೭); ರಜತಗಿರಿ 
ರಂಗಭೂಮಿಯೊಳ್‌ . . . ಕಾದುವಾಗಳ್‌ (ಪಂಪಭಾ. ೧೦-೭೦ ವ). ಸಿಂಧೂರ: ತ್ರಿಪುರದಹನ ಸೆಕೆಯಿಂ ಕರಗಿ ರಸಮಾಗಿ ಪರಿದುದೋ (ನಂದಿಮಾ. ೧೦-೨೪); ಅಗಲ್ಮೆಗಿರ್ಚಿನ 
೧. ವರದಿಗಂಗನೆಯರಿಗೆ ಬೈತಲೆಗೆಸೆವ ಸಿಂಧೂರ . . . ಎನಲುರವಣಿಸಿ ಕೆಂದೂಳಿ ಸೆಕೆ ಪತ್ತೆ ತಾಳಲಳವಲ್ಲದೆ ವಾಸರಲಕ್ಷ್ಮಿ ಕಣ್ಣ ನೀರ್ಪನಿಗಳನೆಯ್ದೆ ಸೆಳ್ಳುಗುರ್ಗಳಿಂ 
ನಭಕುಪ್ಪರಿಸೆ ಹೊಯ್ದಾಡಿದರುಭಯ ಚತುರಂಗಬಲ ಹಳಚಿ (ಕುವ್ಮಾಛೀ ೪-೭); ಆ ಸಿಂಧೂರ ಮಿಡಿಯಲ್‌ (ರಾಜಶೇ. ೧೧-೪೧). ೨. ಬೇಸಗೆ; ಗ್ರೀಷ್ಮ: ಮುಸುಜ್‌ೌದ ಕುಳಿರೊಳ್‌ 
೧ಹಣ ತೂಕ . . . ಅಳಲೆಕಾಯ ಕರುಕು ಸಹ... ತೆಗೆದುಕೊಳ್ಳಲು ಬಹುಮೂತ್ರಂ | ದೆಸೆಯಾಗಸಮಿಳೆ ಬೆಟ್ಟಡವಿಯೆಂಬಿವೆಂತಾನುಂ ಕಾಣಿಸಲಾರ್ತುವಿಲ್ಲಮೆನೆ 
ನಿಲ್ಲುವುದು (ಸಕವೈ. ೩೮೬); ನೀಲಪರ್ವತಂ . . . ಸಿಂಧೂರ ಎಲಿಪ್ತಮದಸಿಂಧುರಗಂಡ | ಮಾಮಸಗಿರ್ದುದು ಮಾಗೆ ಮಾಗೆ ಸೆಕೆವೆಸರಿಳೆಯೊಳ್‌ (ಶಬ್ದಾನು. ೬೫ ಪ್ರಯೋ). 
ಮಂಡಲದೊಂದು ಪಾಂಗಿನಿಂ ತೋರ್ಪ ತಬ್ರಲಿಂ. .. ಮನೋಜ್ಞಂ (ರಾಮಾಶ್ವ. ೭೨-೨೧). ೩. ಬೇಸಗೆಯ ರುಳ,- ಧಗೆ: ಧಗಧಗಿತ ಶಿಖಿ ಸೆಕೆಯ ಕೊಳೆ (ಇಳ. ೫%, ೭೦-೧೯; 
ಸೆಂದರ: ೧. ಶಿರಂ ಸೆಂದರದುಂಡಿಗೆ ಧರೆಗೆನಿಸಿ ಮುಂದೆ ಬಿಟ್ಲುದು ಹರಿಯಾ 9ನೆಯ ಶತ); ಸೂರ್ಯಾತಪದ ಸೆಕೆಯಂ ಸೈರಿಸಲಾರದೆ (ಮುಬ್ರಾಮಂ. ೫೨); ಇಂದು ಸ್ವಲ್ಲ 
(ಶಾಂತಿಪು. ೫-೬೩). ಸೆಕೆಯಲ್ಲವೆ? (ಆಬೋಲೀ. ೨೬). ೪. ಹಬೆ; ಆವಿ: ಸಂದಿನಲಿ ಸೆಕೆ ಹೋಗದ ಹಿತ 
ಸೆಂದೂರಲಾಂಛನ ಎ ಸಿಂದೂರವನ್ನು ಲಾಂಛನವಾಗಿ ಉಳ್ಳವನು; ಒಂದು |4| ಹಿಟ್ಟಾಗಲಿ ಕಣಿಕವಾಗಲಿ ಮೆತ್ತಿ, ಆ ಇಡ್ಡಲಿಗೆ ಬೆಂದ ಹದದಲಿ ತೆಗೆದು ನೋಡಲಾಗಿ 
ಬಿರುದು: ರಟ್ಟಕುಳಬೂಷಣಂ ಸೆನ್ನೂರಲಾಣ್ಣನಂ ವಿವೇಕವಿರಿಂಚನಂ (ಭೀಮಸೂ. ೨೦). ಶಖೆ : ೧. ಉರಿ, ಶಖೆ, ತಾಪ; ಹೊರಗೆ ರಣರಣಬಿಸಿಲು 
(ಸೌಣಣ, xx. ೬೨--೪; 1098). 1 ಸಂ. ಸಿಂದೂರ] (ಚಂಡೆಮ. ೩-೪). ೩. ಗಾಡಿಯಲ್ಲಿದ್ದ ಪ್ರಯಾಣಿಕನಿಗೆ ಶಖೆಯಾಯಿತು (ಮಲೆನಾ. ೬). 
ಸೆಂಬ (ನಾ). ಕುದುರೆಗೆ ಬರುವ ಒಂದು ಬಗೆಯ ರೋಗ : ಮೂಗಿನೊಳನಿಲಪಿತ್ತಕಫ, ಸೆಖೆ: ೧. ಬಿಲುವರಿಯ ಸೆಖೆ[ಪಾಶಾಂ. ಶಿಖು]ಗೆ ತಾರಗೆ ತಲತಅಿಸುತಮಿರ್ದುವು 
ಸಂಜನಿತಂ ತುರಗಕ್ಕೆ ಸೆಂಬಮೆಂಬುದದಕ್ಕುಂ (ಲೋಕೋಪ. ೯-೨೨೩). "ಶಂಭ' ಪರಾ. (ಬಂಹರಿ. ೧೦-೪೦); ಚೂಣಿಯ ಕೊಳುಗಿಡಿಯ ಸೆಖೆ ತಾಗಿ ಸುಭಟಾವಳಿಯ 
(7 40| ಮಾಸೆಗಳುರಿಯೆ (ಕುವ್ಮಾದ್ರೋ. ೧೯-೩೫). ೪: ಒಲೆಯೊಳಿಟ್ಟು, ಸೆ:ಬೆ[ಪಾಠಾಂ. ಕೆ]ಯಳಗೆಯೊಳು 
ಸೆಂಬಕ (ನಾ). ಒಂದು ಬಗೆಯ ಚರ್ಮವಾದ್ಕ: ಕೊಂಬು ಡಮರುಗ ಡೌಡೆ ಸೆಂಬಕ | :| ಗಂಗಳವನಿರಿಸಿ (ಸೂಪಶಾ. ೨-೬). ಸೆಗೆ: ೧. ಮಟೌಗೊದವಿದ ದಿವಸಂ ಪಿರಿದು 
ಕಹಳೆ ಢಕ್ಕೆ (ಕುಮುರಾ. ೭-೪೬). [< ಚೆಂಬಕ] | ಸೆಗೆಯನೊಡರಿಪ ತೆಅದೊಳ್‌ (ಮಿತ್ರಗೋ. ೫೭). "ಸೇಕ್ಕ' ಪರಾ. 
ಸೆಂಬಕ್ಕ (ನಾ). ಒಬ್ಬಾಕೆಯ ಹೆಸರು: ಪೊರವಕ್ಕನುಂ ಸೆಮೃಕ್ಕನುಂ ಪಾಟ್‌ಯಕ್ಕನ | [ದೇ. ॥ ತೆಲು. ಸೆಕ, ಸೆಗ; ತುಳು. ಶಿಕೆ, ಶಿಖೆ, ಸಿಕೆ, ಸೆಳಿ./ ಸಂ. ಶಿಖಾ] 
ಕೆಳದಿಯೆ ಮಟೆಯಣ್ಣನ್‌ (ಎಕ. ೫1, ನಗರ. ೪೫-೧೩; ಸು. ೨50). [? *- ಅಕ್ಕ] ಸೆಕೆಕಡುಬು (ನಾ). ಹಬೆಯಲ್ಲಿ ಬೇಯಿಸಿದ ಕಡುಬು: ಶಿಂಡಿಗಳಲ್ಲಿನ ವೈವಿಧ್ಯಗಳು 
ಸೆಂಬನೂರ್‌ (ನಾ). ಒಂದು ಊರಿನ ಹೆಸರು: ಸೆಂಬನೂರ ನಾಗಣನ್ಹ ಪಿರಿಯಯ್ಮಂಗಳುಂ | | . . . . ಕಾಯಿಕಡುಬು; ಸೆಕೆಕಡುಬು (ಕಸಂಸ್ಕೃ. ೨೯೫). [ಸೆಕೆ -- ಕಡುಬು( ಆ ಕಡುಂಬು)) 


(ಎಕ, ೫1. ಚಿತ್ರದು. ೭೪-೩೦; 968). (7 + ಊರ್‌] | ಸೆಕೆಗಾಲ, ಸೆಖೆಕಾಲ (ನಾ). ಬೇಸಗೆಯ ಕಾಲ: ಸೆಕೆಗಾಲದ ರಾತ್ರಿಯಲ್ಲಿ ಕೋಳಿಕೂಗು 


ಸೆಕೆಯುಸಿರ್‌ 


ಹೊತ್ತಿಗೆ ಮುಂಚೆಯೇ ಆರಂಭವಾಗುತ್ತದೆ (ಪುನರು. ೨೯೭). ಸೆಖೆಕಾಲ: ಸೆಖೆಕಾಲದ 
ಸುಡುತ್ತಿರುವ ಬಿಸಿಲಲ್ಲಿ ಮತ್ತು ಗಾಳಿಯಲ್ಲಿ ತಿರುತಿರುಗಿ ಹಳ್ಳಿಗರನ್ನು ನೋಡಿದ್ದೇನೆ 
(ಪ್ರಕಾಶ. ೧೩೬). (ಸೆಕೆ 3- ಕಾಲ) 

ಸೆಕೆಯುಸಿರ್‌ (ನಾ). ಬಿಸಿಯುಸಿರು; ನಿಟ್ಟುಸಿರು: ಕೊಳನಂ ಪುಗಿಸೆ ಮೆಯ್ಕ್ಯ 
ಬೆಂಕಿಯಿಂ ಚುಯ್ಕೆಂದು ನೊರೆಗಟ್ಟಿ ಬಿಸಿಯ ತೆರೆ ತಾರ್ಮುಟ್ಟಿ ಸೆಕೆಯುಸಿರ್‌ 
ಭುಗಿಲನೊಗೆದು (ಗಿರಿಕ. ೪-೧೧೮ ವ). (ಸೆಕೆ + ಉಸಿರ! 

ಸೆಕ್ಕಿಡು (ಕ್ರಿ). ಅಳವಡಿಸು; ಸಿಕ್ಕಿಸು: ತಲೆಯಂ ಬೋಳಿಸಿ ಪೂಗಳಂ ಕಿವಿಗಳೊಳ್‌ 
ಸೆಕ್ಕಿಟ್ಟು ಕಣ್ಗಳ್ಳೆ ಕಜ್ಜಳಮಂ ತೀವಿ (ದಶಕು. ೮-೫೯). (ಸೆಕ್ಕು (ಆ ಸೆರ್ಕು) 1 ಇಡು] 

ಸೆಕ್ಕಿಸು (ಕ್ರಿ). ಎ ಸೆಕ್ಕಿಡು: ಉದಧಿಯ ಹೊಕ್ಕು ಮಂದರಗಿರಿಯ ಬೆನ್ನಲಿ ಸೆಕ್ಕಿಸುವುದೆಲೆ 
ಕೂರ್ಮಮಹಿಮೆಯನಾರು ಹೊಗಳುವರು (ಸಂಭಪ. ೬ ೫೩); ಎಲ್ಲರ ಕೈಯಲ್ಲೂ 
ದವನ ಸೆಕ್ಕಿಸಿದ ಬಾಳೆಯ ಹಣ್ಣು (ಅರಮ. ೧೯). (ಸೆಕ್ಸು (ಎ ಸೆರ್ಕು,) 4 - ಇಸ್ಕು] 

ಸೆಕ್ಕು "ಸೆರ್ಕು' ನೋ. 

ಸೆಕ್ಕು "ಸೆರ್ಕು' ನೋ. 

ಸೆಕ್ಕುಂದುಖಂಬು, ಸೆಕ್ಕುಂದುಜುಬು (ನಾ). ಒಂದು ಬಗೆಯ ಕೇಶಾಲಂಕಾರ; 
ಕೂದಲನ್ನು ವಿಶಿಷ್ಟವಾಗಿ ಸಿಕ್ಕಿಸಿ ಅಲಂಕರಿಸಿದ ತುರುಬು: ನಾಡೆ ಕಡುಚೆಲ್ವು 
ಮಿಕ್ಕು ಪೊಗರುಗುವ ಹೊಂಬಣ್ಣ ಮೊಲೆಯಾಯತದ ಸೆಕ್ಕುಂದುುಂಬಿನ . . . 
ಪೆಣ್ಮಕ್ಕಳೆಯ್ತಂದರೊಸೆದು (ಪದ್ಮರಾ ೩-೬೭). ಸೆಕ್ಕುಂದುಖುಬು: ಸೆಕ್ಕುಂದುಜುಬಿನ 
ಸೆರೆಗೈಗಣ್ಣಳ ಕಕ್ಕಸಮೊಲೆಯ . . . ಪೆಣ್ಮಕ್ಕಳ ತಂಡಂ ನಡೆತಂದುದು (ಜಯಕಾ. ೫-೩೭); 
ಸೆಳೆನಡು ಬಳುಕೆ ಸೆಕ್ಕುಂದುಬುಬಳಿದೊಯ್ಯನೆಳಲೆ ಬೆನ್ನೊಳಗೆ (ಕುರಾಸಾಂ. ೪೦-೭೫). 

(ಸೆಕ್ಕು (ಆ ಸೆರ್ಕು,) 4 ತುಜುಂಬ್ಬು] 

ಸೆಕ್ಕುಂದುಖಬು “ಸೆಕ್ಕುಂದುಜುಂಬು' ನೋ. 

ಸೆಕ್ಕೆ, ಚಕ್ಕು, ಚಕ್ಕೆ, ಚೆಕ್ಕು, ಚೆಕ್ಕೆ, ಸೆರ್ಕೆ (ನಾ). ೧. ಮರದ ಅಥವಾ ಕಲ್ಲಿನ 
ತೆಳ್ಳಗಿನ ಚೂರು; ಸಿವುರು: ಸಿಡಿಲ ಸೆಕ್ಕೆಗಳನೊಂದಾಗಿ ಕೂಡಿದ ತೆಅದಿ ಘುಡುಘುಡಿಪ 
ಫಳಕಮಂ ಕೊಂಡು (ಏನಾರ. ದೇ. ೧೧೬-೧೩೬); ಪರಿಮಳಿಪ ಮಲಯರುಹವೃಕ್ಷಂಗಳಂ ಕಂಡು 
ಹೊಳಚಿತಂದಾ ಸೆ(ಪಾಠಾಂ. ಸಿ]ಕ್ಕೆಗಳನೊಳಗೊಳಗೆ ಶೋಧಿಸಿ (ಬಸಪು. ೪೩-೨೫); ಹಗಲ 
ತಗಡೋ ಮೇಣು ಮಿಂಚಿನ ಬಗೆಯ ಸೆಕ್ಕೆಯೊ ಸೂರ್ಯಕಾಂತಚ್ಛವಿಯ ತೆಕ್ಕೆಗಳೊ 
(ಕುವ್ಮಾಭೀ. ೧-೪೭); ಸಿರಿಕಂಡಸೆಕ್ಕೆಯ ಸವುದೆಯ ಕಮರಿಂ ಪೊರೆದೆಲ್ಲೆಡೆಯೊಳೆತ್ತಂ 
ಪಳಂಚುವೆಲರಿಂ (ರಾಮಾಶ್ಚ. ೬೪-೪). ಚೆಕ್ಕು: ೧. ಮೆಣಸೇಲೆಯಕ್ಕಿವುಡಿ 
ಚಕ್ಕಾದಲ್ಲಮುಪ್ಪೊಂದೆ ಕಟ್ಟಿದುದಂ ಕಾಮಿನಿ ತಂದು ನೀಡೆ ಕಲಸುಂಗೂಟಂ ಕರಂ ರಾಗದಿಂ 
(ಮಹಾನೇ. ೧೬-೪೯). ಚೆಕ್ಕೆ: ೧. ಬಿಲ್ಬದ ಚಕ್ಕೆಯಲ್ಲಿ ಗಂಧವಂ ತೆಗೆದು («ಸಾಗಂಧಿ. 
೩೭೯-೧೧); ಸುಕ್ಕುಸುಕ್ಕಾಗಿ ಚಕ್ಕೆಯನು ಹೋಲುತಿಹ ಚರ್ಮ («ನಸ್ನರ. ೬). ೨. ಒಂದು 
ಬಗೆಯ ಸಂಬಾರಪದಾರ್ಥ; ದಾಲ್ಚಿನ್ನಿ: ಪಲಾವ್‌ ಮಾಡಲು ಚಕ್ಕೆ, ಲವಂಗ 
ಮುಂತಾದ ಮಸಾಲೆಗಳನ್ನು ಬಳಸುತ್ತಾರೆ (ರೂಢಿ). ೩. ಗಾರೆಯನ್ನು ಗೋಡೆಗೆ 
ಬಳಿಯಲು ಉಪಯೋಗಿಸುವ ಚೌಕವಾಗಿರ ನವ, ಹಿಡಿಯುಳ್ಳ ತೆಳ್ಳನೆಯ 
ಮಣೆ; ಗಾರೆಮಣೆ : ಚಕ್ಕೆ ಬಿಟ್ಟು ಬಂದು ಗಾರೆಕೆಲಸ ನಿಂತುಹೋಯಿತು (ರೂಢ). ಚೆಕ್ಕು: 
೧. "ಚೆಕ್ಕುದಟ್‌' ಪರಾ. ಚೆಕ್ಕೆ: ೧. ಹಂದರದಾಗ ಚಂದುಳ್ಳ ಒಲಿಹೂಡಿ ಗಂಧದ 
ಚೆಕ್ಕೆ ಪಟುಮಾಡಿ (ಲೋಕಗೀ. ೪೨). ಡಿ ಸೆರೆ: ೧. ನೆಚೆ. ಬಳೆವೋಗಿ ಮೇಗೊಗೆವ 
ಕೋಬ್ಕಳ ಸೆರ್ಕೆಗಳರ್ಕಬಿಂಬಮಂ ಮಣ್‌ಯಿಸಿ (ವರ್ಧಪು. ೭-೪೯). 

[ಆ ಪ್ರಾ. ಸಕ್ಕ ./ ಸಂ. ಶಲ್ಕ) 

ಸೆಕ್ಕೆ (ನಾ). ಒಂದು ಮರದ ಹೆಸರು: ""ಚಬುಕಂ -- ಹುಣಿಸೆ, ಸೆಕ್ಕೆ, ಗುಳ್ಳ'' 
(ಓಷಧಿ. ೫). [7 

ಸೆಕ್ಕೆಗಂಡ (ನಾ). ಮಾಂಸದ ತುಂಡು, - ತುಣುಕು: ದೆಸೆದೆಸೆಯೊಳ್ತರಂ 
ಬಿಡಿದು ಪಾಖುವ ವೀರರ ಸೆಕ್ಕೆಗಂಡದಿಂ (ಎಕ. ೪1 ಶಿಕಾರಿ. ೨೪೨-೨೨; 1163). 

[ಸೆಕ್ಕೆ * ಕಂಡ] 

ಸೆಕ್ಕೆಗಳೆ (ಕ್ರಿ). ಚಕ್ಕೆ ಎಬ್ಬಿಸು; ಸೀಳಿ ಚೂರುಮಾಡು: ಬಳವೆತ್ತ ಬೆಟ್ಟವ ಸೀಳ್ತು 

ಸೆಕ್ಕೆಗಳೆವುತ್ತ (ಹಚಕಾ. ೧೦-೫). (ಸೆಕ್ಕೆ * ಕಳಿ] 


೮೬೭೭ 


5 


15 


25 


35 


45 


ಸೆಜ್ಜಾರ 


ಸೆಕ್ಕೆವೋಗು (ಕ್ರಿ). ಚಕ್ಕೆ ಏಳು; ಚೂರಾಗು: ನೆತ್ತರ್‌ ಸುರ್ರೆನುತ್ತುಂ ನಿಮಿರೆ ಕೆದಟೆ 

ಖಂಡಂ ಕೊರಲ್‌ ಸೆಕ್ಕೆವೋಗುತ್ತಿರೆ ತೋಳ್‌ ಬೇಯಾಗೆ (ಜಗವ. ೭-೫೭). 
(ಸಕ್ಕ, 4 ಪೋಗು, (ಆ ಪೋ,)] 

ಸೆಕ್ಕೆಹಾಖು (ಕ್ರಿ). ಚಕ್ಕೆ ಹಾರು; ಸಿಡಿ: ಗಿಂ 
[ಪಾಠಾಂ. ಸೆಟೆಗಾವರಿಸಿದವು] (ಸೋಮಚ. ೨-೬೧). 

ಸೆಖೆ "ಸೆಕೆ' ನೋ. 

ಸೆಖೆಕಾಲ "ಸೆಕೆಗಾಲ' ನೋ. 

ಸೆಗಣ "ಸಗಣ್ಯ' ನೋ. 

ಸೆಗಣಿ "ಸಗಣ್ಯ' ನೋ. 

ಸೆಗಣಿನೀರು "ಸಗಣನೀರ್‌' ನೋ. 

ಸೆಗಳಿ, ಸೆಕಳಿ, ಸೆಕಳೆ (ನಾ). ಉಷ್ಣ; ಬಿಸುಪು; ಕಾವು: ""ಕಾವಿಂತುಷ್ಣಕ್ಕೆ ಸೆಗಳಿ 
ಜಳಮುಮ್ಮೆಂದುಂ'' (ಕಎಕಂ. ೪೧); ಬಿಜುಬಿಸಿಲ ಬೇಗೆಯ ಸೆಗಳಿ ಹೊಡೆಯಲುರಿಯೆತ್ತಿ 
ಬಾಯ್‌ ಬತ್ತಿ ಡಗೆ ಸುತ್ತಿ ಸಾವಡಸುತಿದೆ (ಹಚಕಾ. ೭-೯); ಹಿಮಕೆ ಹಿಮವಂಜುವದೆ 
ಮ್ಲಿಗೆ ಶ್ರಮವ ಕೊಡುವುದೆ ಸೆ [ಪಾಠಾಂ. ಶೆ]ಗಳಿ (ನಿಭಾಗ. ೧೧-೨೯-೪೪). ಸೆಕಛಿ: ಪರಸಮಯಿಗಳ 
ಕುಲಕೆ ಸೆಕಳಿ[ಪಾಠಾಂ. ಸೆಖಳಿ, ಸಕಳಿ, ಸೆಕಳೆ)ಒಪ್ಪಂತೆ ಬೇಸಗೆ ಮೊಳೆತು ತಲೆದೋಟ್‌ತು 
(ಸೋಮಚ. ೨-೭೧); ಆ ಸೊಡರ ಸೆಕಳಿ [ಪಾಶಾಂ. ಬೆಳಗಿ, ಸಖಳಿ]ಗಾ ಚಂದ್ರನೊಳಗಿಪ್ಪೆರಳೆ 
ಬೇಸತ್ತು ಬೆಂಬಿರ್ದು ಧರೆಗಿಳಿದು ಬಂದು (ಸಿದ್ದರಾ. ೪-೨೮). ಸೆಕಳೆ: '"ಪೇಳಲುಷ್ಣಂ 
ಬಾಷ್ಟಮೆನೆ ಸೆಕಳೆ[ಪಾಠಾಂ. ಸೆಗಳಿ)ಯಕ್ಕು'' (ಮಂಗರಾ. ೧೪-೮); ಕೀಟ್‌ದುವು ಸೆಕಳೆಯಿಂ 
[ಪಾಠಾಂ. ಶಕೆಗಳಿಂ ಸಿಕಳಿ] ಭೂತಂಗಳು (ಚಿಬಪು. ೨೫-೨೩). [ಲ ಸೆಕೆ] 

ಸೆಗಳಿಕೆ, ಸೆಗಳಿಗೆ, ಸಿಗಳಿಗೆ (ನಾ). ಎ ಸೆಗಳಿ: ಸೆಗಳಿಕೆ[ಪಾಠಾಂ. ಗೆ] ಪೆಂಡಿರ ಮೊಲೆ 
ಕಿಚ್ಚಗರುವ ಪೊಗೆ ಕುಂಕುಮಾಂಕಮೋವರಿ ನೆಲವಾಳಿಗೆ ದಡ್ಡಿ (ಪುಷ್ಪಪು ೬-೬); 
ಮುನಿಯುಗ್ರದೋಷದ ಸೆಗಳಿಕೆಗೆ ಪಾಂಡವರು ಸವದುತ್ತಾದರು (ಕುವ್ಮಾಅ. ೧೬-೯); ತೆಗೆದು 
ನಿಂದುದು ರಾವಣನ ಮೈ ಸೆಗಳಿಕೆಗೆ ನಿಮ್ಮವರ ಬಲ (ತೊರರಾ. ೬-೨೦-೩೮); ರುಳದ ಸೆಗಳಿಕೆ 
ಧಾತುಗಿಡಿಸಿತು (ಉತ್ತರಾ. ೧೫-೪೬). ಸೆಗಳಿಗೆ: "“ಸೆಗಳಿಗೆ ಜಳಮೆಂದೆನೆ ಪಿಂಗದುಷ್ಟೆಗೆ'' 
(ಕಬ್ಬಕ್ಕೆ. ೧೧); ಬಗೆಗೆ ಬೆಅಗೀವುತೀ ತೆಅದೊಳ್‌ ನಿದಾಘರುತು ಸೆಗಳಿಗೆಯ ಸಸಿಯನಾಗಿಸೆ 
(ನಂದಿಮು. ೧೫-೧೨). ಸಿಗಳಿಗೆ: ಪೆರ್ಮೊಲೆಗಳ ಸಟ್‌ಮಿಂಡಿ ಸುಪ್ಪತ್ತಿಗೆ ಧವಳಾರಂ ಕೆಲದ 
ಸಿಗಳಿಗೆಯಿನಿಂಬಂ ಸಲೆ ಸವಿವೊಡೆ ಮಾಗಿಗೀಗಿಯೇಗೆಯ್ದಪುದೋ (ಸೂಕ್ತಿಸು. ೧೦-೨೫೯). 
೫ ಇದು "ಸೆಗಳಿಗೆ' ಎಂಬುದರ ಅಪಲಿಖಿತ. (< ಸೆಗಳಿ] 

ಸೆಗಳಿಗದಿರ (ನಾ). ಬಿಸಿಯ ಕಿರಣಗಳುಳ್ಳವನು; ಬಿಸಿಗದಿರ; ಸೂರ್ಯ: 
“ಜಗದಿಟ್ಟಿ . . . ಸೆ!ಪಾಠಾಂ. ಶೆ]ಗಳಿಗದಿರ ಬೆಂಗದಿರ ಪಗಲೆಚೆಯ . . . ಸೂರ್ಯ 
ನಾಮಂ'' (ಶಬ್ದಮಂ. ೧೫); ಮೂಡಿವರ್ಪ ಸೆಗಳಿಗದಿರನ ತೇಜಮಂ ಪಡಿತಳಿಸಿ 
(ರಾಮಾಶ್ವ. ೭೫-೧೮). [ಸೆಗಳಿ + ಕದಿರ್‌ +- ೪) 

ಸೆಗಳಿಗೆ "ಸೆಗಳಿಕೆ' ನೋ. 

ಸೆಗುಣ್ಣ (ನಾ). ಒಬ್ಬಾತನ ಹೆಸರು: ಇರ್ಪೃತ್ತಾ ಏಯಾನ ವರ್ಷದುಳ್‌ ಪುಲಿಕಲ್ಲದಿ 
ಆತ್ತದ ವಾರ್ರ್ಶೆಲುಳ್‌ ಸೆಗುಣ್ಣನೊಳ್‌ ವಜ್‌ದುವಿಟ್ಲೊ (ಎಕ. ೫ (5, ಕೋಲಾರ. 
೭೮-೩ಸು. 752). "ಸೇಗುಣ' ಪರಾ. (1 

ಸೆಗೆ 'ಸೆಕೆ' ನೋ. 

ಸೆಜೋಜ (ನಾ). ಒಬ್ಬಾತನ 

(2 

ಸೆಜ್ಜರ "ಸೆಜ್ಜಾರ' ನೋ. 

ಸೆಜ್ಜಾಗೃಹ (ನಾ). ಮಲಗುವ ಮನೆ; ಶಯ್ಕಾಗಾರ: ಮತ್ತಿದು ಸೆಜ್ಞಾಗೃಹ 
ಇದು ವಿರೂಪಾಕ್ಷನ ಗುಡಿಯು [ಆ ಸಂ. ಶಯ್ಕಾಗೃಹ] 

ಸೆಜ್ಞಾನಿಳಯ (ನಾ). ಎ ಸೆಜ್ಜಾಗೃಹ: ತಳುವದೆಯ್ದಿಸಲು ನಿಟ್ಟಿಸಿದನು ಸೆಜ್ಞಾನಿಳಯದ 
ಶೃಂಗಾರವನು (ಜೀವಂಸಾಂ. ೨-೬೮). [ಆ ಸಂ. ಶಯ್ಮಾನಿಲಯ। 

ಸೆಜ್ಜಾರ, ಸಜ್ಜರ, ಸಜ್ಜಾರ, ಸೆಜ್ಜರ, ಸೆಜ್ಜೆರ (ನಾ). ೧. ಮಲಗುವ ಮನೆ; ಶಯ್ಕಾ 
ಗಾರ. ೨. ಹಾಸಿಗೆ; ಶಯ್ಕೆ. ೩. ಆನೆಯನ್ನು ಕಟ್ಟುವ ಸ್ಥಳ; ಕರೋಟಿ (7): 


ಸಿಡಿದು ಸೆಕ್ಕಹಾಟ್‌ದುವು 
(ಸೆಕ್ಕೆ * ಹಾಲು, (ಆ ಪಾಟು) 


ಹೆಸರು: ಸೆಜೋಜನ ಲಿಖಿತಮ್‌ (ಇಆ. ೫. 


೧೦೩-೧೨; 887). 


(ಹರಿಸಾಂ. ೪೬-೨). 


ಸೆಜ್ಜೆ 


ಣಃ 


ಸೆಜ್ಞಾರದಿಂದೇಟ್ವ ಮಾದ್ಮಚ್ಛುಂಡಾಳೋಚ್ಚಂಖಳಾಶಿಂಜಿತವನೆಡೆಗೆ ಪೊಯ್ದುಣ್ಮಿ ಪೊಣ್ಮಿತ್ತು 

. ತೂರ್ಯಪ್ರಣಾದಂ (ಲೀಲಾವ. ೩-೫೮); ಗುರುಪಯೋಧರಮಧ್ಯ ಸೆಜ್ನಾರದಿಂದೆ 
ಮದಭರಿತಮಾರುತಕರಿಯ ಸ್ಮರಜೋದಮಾಂದ್ಕದಿಂ ಸ್ಫುರಿಪ ಸನ್ನಾಭಿಕಾ ಸಾರಕ್ಕೆದಿಸಲು 
ಹಿಂಗಾಲ್ಲೆ ಸನ್ನೀಲಮಣಿಯ ಸರಪಣಿಯಮರ್ಚಲು (ನಂದಿಮೂ. ೮-೨೫). ಸಜ್ಜರ: 
೩. ದಿವಿಜಗಜಂ ಸಜ್ಜ[ಪಾಠಾಂ. ಜ್ಞೆ/ರದಿಂದವೆಟ್ಟುವೆನೆ ಕಾಣಲದ್ರಿಯಾ ದಂತಿಗೆ ಕಟ್ಟುವ 
ಚೆಮ್ಮೊಗವಡಮೆನೆ ಚೆಲ್ಬುವೆತ್ತುದಂದುದಯಸಮಯಸಂಧ್ಯ್ಮಾರಾಗಂ (ಜಗವ. ೧೬-೧೩೮). 
ಸಜ್ಜಾರ: ೩. ಅನೆಯ ಸಜ್ಜಾರ ನಡುಕೇರಿಯೊಳಗೊಪ್ಪುತಿಹುದು (ಕಂನವಿ. ೬-೬೨); 
ಭೂಮಿಯೊಳನಂಗವೀರನ ಶಸ್ತ್ರದಾಲಯಮೊ ನಾಮವೆತ್ತಿರ್ದ ಪ್ರದ್ನುಮ್ನರಾಜನ 
ಪಟ್ಟದಾನೆಗಳ ಸಜ್ಜಾರಮೊ (ಚತುಪು. ೧-೭-೭). ಸೆಜ್ಜರ; ೩. ದಿಗಿಭವ್ರಬಕ್ಕೆ ಸೆಜ್ಜರದ 
ಬೆಡಂಗನೀವ ಕಟಕಂ (ಜಗವಿ.5-೨೨); ಅಮೃತಮತಿಸಹಿತಮಾ ಚಂದ್ರಮತಿಯ ಸುತನೆಯ್ದೆ 
ಮವ ದವಳಾರದೊಳಭ್ರಮುವೆರಸಭ್ರಗಜಂ ವಿಭ್ರಮದಿಂದಂ ಸೆಜ್ಜರಕ್ಕೆ ಬಂದವೊಲೆಸೆಗುಂ 
(ಯಶೋಚೆ. ೨-೨೧); ಮೇಳಿಸಿದ ಸೆಜ್ಜರದಿನೇಟಲುಜ್ಜುಗಂಗೆಯ್ದ್ಚ ವಿಜಯಕುಂಜರದ 
ಮಂಜೀರಸಿಂಜಿತಕ್ಕೆ ಪಕ್ಕಾಗಿಯುಂ (ಪುಷ್ಪವು. ೮-೧೯ ವ); ಮನಸಿಜನ ಶಸ್ತ್ರಾಸ್ತ್ರಶಾಲೆಯೋ 
ಕಾವದೇವನ ಪಟ್ಟದಾನೆಗಳ ಸೆಜ್ಜರಮೊ . . . ಎನಲೆಸೆದುದಾ ಸೂಳೆಗೇರಿ (ಚಬಪು. ೧೦-೮). 
ಸೆಜ್ಜೆರ: ೩. ಸೆಜ್ಜೆ (ಪಾಠಾ. ಜ್ಹ। ರದಿಂ ಗಜರಾಜಿಯಶ್ವಮೆಟ್ಹುಚೆ ದನಿದೋಟ್‌ದೌ 


೮೬೬೭೩೬೮ 


- 
೦ 


15 


ಸೆಜ್ಜೆವಳ 


ಲಿಂಗವ ಧರಿಸಿದ ಮತ್ತೆ ಪರಸ್ತ್ರೀಯರ ಸಂಗವ ಬಿಡಬೇಕು (ಮೊಳಿಮ್ಲಾ. ೧೩೫-೫೨೨); 
ಶಿವದಾರ ಸಜ್ಜೆಗಳಳವಡುವೊಡೆ (ಪ್ರಭುಲೀ. ೧೬-೨೩); ಸಜ್ಜೆಯಲಿ ಶಿವನ ಧರಿಸಿಪ್ಪ ಶರಣರ 
ಹೆಜ್ಜೆಯಲಿ ನಡೆಯೊ (ಸರ್ವಜ್ಞ. ೨೮೬). ೩. ಮನೆಯ ಗೋಡೆಯ ಹೊರಭಾಗದಲ್ಲಿ 
ಮುಂಚಾಚಿದಂತೆ ಕಟ್ಟಿದ ಭಾಗ: ಸಜ್ಜೆ ಕೋಣೆಗೆ ಚೆಂದ ಗೆಜ್ಜೆ ಕುಣಿತಕೆ ಚೆಂದ 
(< ಪ್ರಾ. ಸೆಜ್ಞಾ, ಸಿಜ್ಞಾ./ ಸಂ. ಶಯ್ಯಾ) 


(ಇಂಚಾಪ. ೯೪-೫೬). 


ಸೆಜ್ಜೆಗದ್ದೆ (ನಾ). ಸೆಜ್ಜೆಯನ್ನು ಬೆಳೆಯುವ ಗದ್ದೆ: ನಿವೇದ್ಮಕ್ಕೆ ಸೆಜ್ಜೆಗದ್ದೆ ಒನ್ಹು 


ಮತ್ತಲು (ಎಕ. ೪. ಸೊರಬ. ೪೭೬-೧೬; 939); ಕೆಯ ಕಳಗೆ ಗುಣಿಗಗಳೆಯೊಳ್ಳಮ್ಮ 
೫೦ ಸೆಜ್ಜೆಗದ್ದೆ ಮತ್ತ ೧ ಕಮ್ಮ ೨೫ (ಎಕ. ೪1, ಸೊರಬ.೧೮೪- ೨೩; 1೦33). 
[ಸೆಜ್ಜೆ 4 ಗದ್ದೆ (ಆ ಗಟ್ಟ್‌)] 


ಸೆಜ್ಜೆಗೊಡು (ಕ್ರಿ). ಆಧಾರವಾಗಿಸು; ಆನಿಸು: ಚಿತ್ತಮಂ ವಿಸ್ಮಯಮಯರಸದಿಂ 


ನಾಂದುತುಂ ಸೆಜ್ಜೆಗೊಟ್ಟಂಗಯ್ಮಂ ಗಲ್ಲಕ್ಕೆ (ಲೀಲಾವ. ೩-೭೧). [ಸೆಜ್ಜೆ 4 ಕೊಡು) 


ಸೆಜ್ಜೆಗೊಳಿಸು, ಸಜ್ಜೆಗೊಳಿಸು, (ಕ್ರಿ). ಮಲಗಿಸು; ನಿದ್ರೆಮಾಡಿಸು: ಆ ಪರಮನನು 


ಮಜ್ಜನಗೊಳಿಸುವರು ಸೆಜ್ಜೆಗೊಳಿಸುವರು (ಸಾಳ್ವಭಾ. ೩೬-೧೧೫). ಸಜ್ಜೆಗೊಳಿಸು,: 
ಚತುರೆ ನಿಜಸಖಿ ಸಜ್ಜೆಗೊಳಿಸಿ ಸಮಸ್ತರನು ತೇದು (ಸಾಳ್ನಭಾ. ೨೯-೪). 
(ಸೆಜ್ಜೆ *- ಕೊಳ್‌, ೬ - ಇಸ್ಕು] 


(ಸೂಕ್ತಿಸು, ೯-೫೯). 
(ಆ ಪ್ರಾ. ಸೆಜ್ಜಾಹರ./ ತೆಲು. ಸಜ್ಜಾರ./ ಸಂ. ಶಯ್ಕಾಗಾರ। 

ಸೆಜ್ಜೆ, ಸಜ್ಜೆ (ನಾ). ಒಂದು ಬಗೆಯ ತೃಣಧಾನ್ಯ : ""ಧಾನ್ಮದೊಳ್‌ ಶಯ್ಕೆಯಲ್ಲೀ 
ಪೆಸರಕ್ಕು ಸೆಜ್ಜೆಯೆಂಬುದಕೆ'' (ಶಬ್ದಮಂ. ೮9); ಸೆಜ್ಜೆಯನ್ನು ಸ್ವಲ್ಪು ಜೋಳವನ್ನು ಕೂಡಿಸಿ 
ಬಿತ್ತಬೇಕು (ಕೃಷಿಪ್ರ. ೬೩). ಸಜ್ಜೆ: ರಾಗಿ ಗೋಧಿ ಜೋಳ ಸಜ್ಜೆಯ ಬೀಸ್ಕಾರ [20 
(ಸಿದ್ದಪು. ೧೭-೩೭); ಸಾಮೆ, ನವಣೆ, ಸಜ್ಜೆ, ಹಾರಕ - ಇವು ಹೆಚ್ಚು ಆದಾಯಕರವಾದ 
ಪೈರುಗಳಲ್ಲ (ವ್ಯವಮ. ೪೪). (ಡೇ. ತೆಲು. ಸಜ್ಜೆ! 

ಸೆಜ್ಜೆ, ಸಜ್ಜೆ (ನಾ). ೧. ಹಾಸಿಗೆ; ತಲ್ಪ: ""ಪಟ್ಮೆ ಸೆಜ್ಜೆಯೆನಲಾದರಿಪ 
ಶಯ್ಕೆಗೊಪ್ಪುವ ಪೆಸರ್‌'' (ಕಬ್ಬಕ್ಕೆ. ೨೯); ಮೃತಕ ಸೆಜ್ಜೆಯೊಳಿರ್ದು . . . ಧ್ಯಾನಿಸು 


ಸೆಜ್ಜೆದುಂಬು. (ಕ್ರಿ). ಕರಡಿಗೆ ತುಂಬು; ಲಿಂಗದ ಭರಣಿಯಲ್ಲಿ ' ಸೇರಿಸು: 
ನವಪರಿಮಳದ ಬಿರಿಮುಗುಳ್ಗಳನವಿಕಳಾತ್ಮನು ಸೆಜ್ಜೆದುಂಬಲು ತವಕದಿಂ ತವೆ 
ಕೊಯ್ದುಕೊಂಡಾ ಮದಕರಿಯ ಮುಂದೆ (ಬಸಪ. ೨೨-೯). (ಸೆಜ್ಜೆ *- ತುಂಬು] 

ಸೆಜ್ಜೆಮನೆ "ಸೆಜ್ಜೆವನೆ' ನೋ. 

ಸೆಜ್ಜೆಮಾಡ “ಸೆಜ್ಜೆವಾಡ' ನೋ. 

ಸೆಜ್ಜೆಯೋವರಿ (ನಾ). ಮಲಗುವ ಕೋಣೆ; ಶಯ್ಕಾಗ್ಯಹ : ಎಮ್ಮ ಸೆಜ್ಜೆಯೋವರಿಯಲಿ 
ಕಳ್ಳಂ ಪೊಕ್ಕು ಪುಡಿಕೆಯಂ ತೆಗೆದು (ವಡ್ಡಾರಾ. ೧೨೩-೧೯); ಮಿಣ್ಣನೆ ಹೊಕ್ಕನಾತನ 
ಸೆಜ್ಜೆಯೋವರಿಯ (ಕುವ್ಮಾಗ. ೯-೨೭). [ಸೆಜ್ಜೆ 3- ಓವರಿ] 

ಸೆಜ್ಜೆರ “ಸೆಜ್ಞಾರ' ನೋ. 


ತಿರ್ಪನ್ನೆಗಂ (ವಡ್ಡಾರಾ. ೨೯-೧); ಪಿರಿಯ ಮರಂಗಳೆ ಮಾಡಮಾಗೆ ಪೊಳೆವೆಳದಳಿರ್ಗಳೆ 
ಸೆಜ್ಜೆಯಾಗೆ (ಪಂಪಭಾ. ೭-೨೮). ೨. ಮಲಗುವ ಮನೆ; ಶಯ್ಕಾಗೃಹ: ಜಿನಜನನಿಯ 
ಸೆಜ್ಜೆಯನುಜ್ವಲಂ ಮಾಡಲುಂ (ಆದಿಪು. ೭-೨೧ ವ); ಸೆಜ್ಜೆಯ ಕಾಪಿನವರ್‌ ಪರಿತಂದು 
ಶೋಧಿಸಿ ನೋಡಿ (ಪಂಚಶಂ. ೧೩೦-೧೪); ತಿಂಗಳ ಪೆತ್ತ ತಂದೆ ವಾಡವಶಿಖಿಗಂ 
ನಿವಾಸಮಸುರಾರಿಯ ಸೆಜ್ಜೆ ಶುಭಂ ಮಹಾರ್ಣವಂ (ಸೂಕ್ತಿಸು. ೨-೩೮). ೩. ಮನೆಯ 
ಮಹಡಿಯಲ್ಲಿ ಮುಂದಕ್ಕೆ ಚಾಚಿರುವಂತೆ ಕಟ್ಟಿರುವ ಭಾಗ; ಉಪ್ಪರಿಗೆಯ 


ಜ| ಸೆಜ್ಜೆವನೆ, ಸಜ್ಜೆಮನೆ, ಸಜ್ಜೆವನೆ, ಸೆಜ್ಜೆಮನೆ (ನಾ). ಮಲಗುವ ಮನೆ; 


ಶಯ್ಕಾಗೃಹ : ""ಸೆಜ್ಜೆವನೆ, ಪಟ್ಕವನೆ -- ಈ ೨ ಶಯ್ಕಾಗೃಹಂ'' (ಕಶಸಾ. ೬೦-೬೧೭); 
ಪುಷ್ಕಳಾವತಿಯೆಂಬ ಸೆಜ್ಜೆವನೆಯಿಂದಂ ಜೀಮೂತಮೆಂಬ ಮಜ್ಜನನಿಕೇತನದಿಂದಂ 
(ಶಾಂತಿಪು. ೧೧-೮೪ ವ); ಅಮೃತಾಂಭೋನಿಧಿಯೆಮ್ಟು ಸೆಜ್ಜೆವನೆಯೊಳ್‌. ಕೆ ಜ್ಯ 
ಕಮಳಾವಲ್ಲಭನಿರ್ದ (ಎಕ. ೫೬ ದಾವಣ. ೩೫-೪; ಸು. 1160); ಪರಿತಂದು ಸೆಜ್ಜೆವನೆಯ 
ಸಿರಿಮಂಚದೊಳ್‌ ಕುಳ್ಳಿರ್ದು (ಗಿರಿ. ೨-೧೦೫ ವ). ಸಜ್ಜೆಮನೆ: ಪವಡಿಸು ಪರಮಾತ್ಮನೆ 


30 

ಮೊಗಸಾಲೆ: ಪ್ರೇಮದೊಳೆಸೆದುವು ನಾಟಕಶಾಲೆಯ ಕಾಮಿನಿಯರ ಸೆಜ್ಜೆಗಳು ೬. * ೬. ಕುಂದಣದಿ ರಚಿಸಿದ ಸಜ್ಜೆಮನೆಯಲ್ಲಿ (ಪುರಂದ. ೩-೧೩೧-೧); ಉಪ್ಪರಿಗೆಗಳು, 
(ಕಂನವಿ. ೨೦-೩೮); ಸೆಜ್ಜೆಯಲ್ಲಿ ಹೆಂಗಸರು ನಿಂತು ನೋಡುತ್ತಿದ್ದರು (ಚೆಂಗಾಳ್ವ. ೫೫೮). ಸಜ್ಜೆಮನೆಗಳು . . . ಹಜಾರಗಳು («ಕೃವಾಳ. ೧೬೪). ಸಜ್ಜೆವನೆ: ನಿಮ್ಮಡಿಗಳಂ 
೪. ಆಧಾರ; ಆನಿಕೆ: "ಸೆಜ್ಜೆಗೊಡು' ಪರಾ. ೫. ""ಸಂನ್ಕಾಸಿಯ ಉಪಕರಣ ನೋಡಲಾಸ್ನಾನಮಂಟಪಕ್ಕೆ ಬಂದು ಕಾಣದೆ ಸಜ್ಜೆವನೆಯಂ ನೋಡಿಯಲ್ಲಿಯು ಕಾಣದೆ 
[ಕಂತೆ ' - ಕೌದಿ]'' (ಜೀವಸಂ. ಕೋಶ): ವೇಷದೋಜೆಯ(ಯಿ)ಂ ಕೆಯ್ಕೊಂಡು (ದಶಕು. ೪-೧೪ ವ); ನುಣ್ಣರದ ತಾಯ್ಯನೆಯೆನಿಸಿದುದು ಸಜ್ಜೆವನೆಯಂದು 
ಸೆಜ್ಜೆಯಂ ಪಿಡಿದು ಪೊಟಲಂ ಪೊಜಮಟ್ಟು (ಜೀವಸಂ. ೮೯-೩೨ ವ). ೬. [ವೀಶೈ) ||] (ಸಾಳ್ತಭಾ. ೩-೩೬); ಆರೊಳಮೇನುಮನಾಡದೆ ನೋಡದೆ ಸಜ್ಜೆವನೆಗಾಗಿ ಪೋಪುದುಂ 
ಇಷ್ಟಲಿಂಗವನ್ನು ಇಡುವ ಭರಣಿ; ಕರಡಿಗೆ; ಲಿಂಗವತ್ತಿಗೆ: ಸೆಜ್ಜೆ ಉಪ್ಪರಸಿ (ರಾಮಾಶ್ವ. ೧೯-೧೧). ಸೆಜ್ಜೆ ಮನೆ; ""ಸೆಜ್ಜೆ[ಪಾಕಾಂ. ಶಯ್ಕೆ]ಮನೆಗಳೊಳ್‌ ಪಕ್ಕೆ'' 
ಶಿವಲಿಂಗ ಕರಸ್ತಲಕ್ಕೆ ಬರೆ (ಮಹಾದೇ. ಬ. ೧೦೬-೨೪೦); ಮಾರಾರಿ ಲಿಂಗಮಂ ಕಾಶಿಯೊಳು (ಶಬ್ದಮಂ. ೮೦). [ಸೆಜ್ಜೆ * ಮನೆ] 

ಸೆಜ್ಜೆಯೊಳು ದಾರಂಗಳಿಂ ಹೊಲಿದು ಕಂಠದೊಳು ವಸ್ತ್ರದೊಳು . . . ಧರಿಸಿ | | ಸೆಜ್ಜೆವಳ, ಸಜ್ಜೆವಳ, ಸೆಜ್ಜೆವಳ್ಳ, ಸೆಜ್ಜೆವಾಳ (ನಾ). ೧. ಮಲಗುವ ಮನೆಯ 
(ಗುರುಚಾ. ೩-೪೯). ಸಜ್ಜೆ: ೧. ಏಂ ಮೆಜ್‌ದಿರ್ದುದೊ ಸಜ್ಜೆಯಾಲಯಂ (ದಶಕು. ೮-೨೯೨); ಮೇಲ್ವಿಚಾರಕ; ಶಯ್ಕಾಗಾರದ ಪರಿಚಾರಕ: ““ಸೆಜ್ನೆವಳನೆಂದು ಶಯ್ಕಾಗೃಹ 
ಮೈಮರೆತಳಡವಿಯಾ ತೊಯ್ದ ನೆಲವುಲ್ಲಿನಾ ತರಗು ಸಜ್ಜೆಯಲಿ (ಚತ್ರಾಂಗ. ೨4-೨೮); ಅಲರ |[| ರಕ್ಷಕಂ'' (ಕಶಸಾ. ೬೧-೩೪೮); ಸೂರ್ಯಕಾಂತದ ಧೂಪಗುಂಡಿಗೆಯೊಳಳವಟ್‌ಯದೆ 
ಸಜ್ಜೆಯೊಳೊರಗಿ ತಂಗಾಳಿಗೆದೆಯೊಡ್ಡಿ . . . ಹಾಡಿ ಗೋಳಾಡುತಿಹೆ! (ಕವಕಾ. ೯-೧). ಸೆಜ್ಜೆವಳನಿಕ್ಕಿದ ಕೇಶಸಂಸ್ಕಾರ ಕಾಲಾಗರುಧೂಪಂ (ಆದಿಷು. ೫-೨೨ ವ); ಸೆಜ್ಜೆವಳರ್‌ 
೨. ಸಜ್ಜೆಯ ಕಾಪಿನ ಬೆಸನಂ ಕುಡೆ ಪಡೆದು (ಪಂಚತಂ. ೧೯೪-೧೮); ಈಸುದಿನ ಪರಿಯಂತ ಬಾಣಸಿಗರ್‌ ಮಜ್ಜನವಳರ್‌ (ಪುಷ್ಪಪ್ಯ ೧೨-೫೬): ಸೆಜ್ಜೆವಳರಂ ... ಮಧುರೋಕ್ತಿಗಳಿಂ 
ವಿಭವದ ವಾಸ ಸೊಬಗಿನ ಸಜ್ಜೆ (ತೊರರಾ. ೨-೨-೩೫). ೩. ಭೋಜನಶಾಲೆ ಮಂತಣಗೃಹ ಸಂತಸವಡಿಸುತ್ತೆ (ಚಕವಂ. ೭೪-6). ಸಚ್ಜೆವಳ: ೧. ""ಸಜ್ಜೆವಳಂ ಶಯನಗೃಹವ 
ಚೆಲ್ಪಿಂದ ರಾಜಿಪ ಸಜ್ಜೆಯ ಸದನ (ಕಂನಎ ೨-೮೦); ತುಡುಕಿ ಸಜ್ಜೆಗಳಡರಿ . . . ರಕ್ಷಿಸುವಾತಂ'' (ಕಎಕಂ. ೧೫೩೩); ಪಡೆವಳರ ಸ[ಪಾಕಾಂ. ಸೆ]ಜ್ಮೆವಳ ಗಂಧಿಗ . . . 
ವಾತಾಯನದ ಮಾರ್ಗವಿಡಿದು ಪೊರಮಟ್ಟನು (ಪೆಂಕಾರಾ. ೫-೬-೨೬); ಆ ಪಟ್ಟಣವು . . . | | ಕಂಚುಗಾಅರ ಕೇರಿ ಮೆಚೆದಿಹವು (ಸಾಳ್ವಭಾ. ೨-೮). ಸೆಜ್ಜೆವಳ್ಳೆ : ೧. ಪಡೆವಳ್ಳಂ ಮಡಿವಳ್ಳಂ 


ಮನೆಗಳು, ಉಪ್ಪರಿಗೆಗಳು, ಸಜ್ಜೆಗಳು ಉಳ್ಳದ್ದಾಗಿ (ಕೃವಾಅ. ೨೦೩). ೬. ಉರದ ಸಜ್ಜೆಯಲ್ಲಿ 


ಸೆಜ್ಜೆವಳ್ಳಂ (ಕಾವ್ಮಾವ. ೩೨೬); ಸೆಜ್ಜೆವಳಂ, ಸೆಜ್ಜೆವಳ್ಳ೦ (ಶದ್ದಾನು. ೪೨೬ ಪ್ರಯೋ). 


ಸೆಜ್ಜೆವಳಿಗೆ 


೨. ಒಂದು ಮನೆತನದ ಹೆಸರು: ಮಹಾಪ್ರಧಾನ ಸೆಜ್ಜೆವಳ್ಳ ಪದ್ಮನಾಭದೇವ | 
(ಅರ್ಥನೇ. ೧-೧೨೦ ವ), ಸೆಜ್ಜೆವಾಳ: "ಸೆಜ್ಜೆವಾಳುಕ' ಪರಾ. (ಸೆಜ್ಜೆ 4 - ವಳ 
ಸೆಜ್ಜೆವಳಿಗೆ (ನಾ). ಎ ಸೆಜ್ಜೆವನೆ: ಪುರವನಿತೆಯರು ನೋಳ್ಪೊಡೆ ಸೆಜ್ಜೆವಳಿಗೆ ಮಂದಿರ 

ಗಳ ಮಚ್ಚನೇಟ್‌ದರು (ಕಂನವಿ. ೨೨-೧೦೦). (ಸೆಜ್ಜೆ * ಮಳಿಗೆ (ಆ ಮಲ್‌ಗೆ)) | 
ಸೆಜ್ಜೆವಳ್ಲಿ (ನಾ). ಮಲಗುವ ಮನೆಯ ಸೇವಕಿ; ಶಯ್ಕಾಗೃಹದ ರಕ್ಷಕಿ: 
ಘಟ್ಟಿವಳ್ತಿ, ಸೆಜ್ಜೆವಳ್ತಿ (ಶಮದೆ. ೨೦೮ ಪ್ರಯೋ); ಸೇವಿಸುತ್ತಿರೆ ಸೆ [ಪಾಠಾಂ. ಸ]ಜ್ವ್ಹೆವಳ್ತಿಯರ್‌ 
ಕೆಲಬಲದೊಳ್‌ (ಶೇಷರಾ. ೧೫-೪೯). (< ಸೆಜ್ಜೆವಳ *- - ಶಿ (ಎ-ಇತ್ತಿ)) 
ಸೆಜ್ಜೆವಳ್ಳ "ಸೆಜ್ಜೆವಳ' ನೋ. i 
ಸೆಜ್ಜೆವಾಡ, ಸೆಜ್ಜೆಮಾಡ (ನಾ). ಮೊಗಸಾಲೆಯಿರುವ ಮಹಡಿಮನೆ: ದೀಪಕಾಂತಿಗೆ 
ತನುಕಾಂತಿ ಮಾರ್ಮಲೆಯೆ ಪೊಕ್ಕಳಿಳಾನುತೆ ಸೆಜ್ಜೆವಾಡಮಂ!ಪಾಣಉಂ. ಶಯ್ಕೆಗೇಹಮಂ। 
ಸೆಜ್ಜೆಮಾಡ: ಪೌರನಾರಿಯರ್‌ ಗಡಣದೆ ಸೆಜ್ಜೆಮಾಡದೆಡೆಗೆಯ್ದ | 
(ಸೆಜ್ಜೆ *- ಮಾಡ; | 


5 


10 
(ಜಗವಿ. ೨-೭೩). 

, ವೃಷೇಂದ್ರನನಂದು ನೋಡಿದರ್‌ (ವೃಷಎ. ೫-೮). 

ಸೆಜ್ಜೆವಾಳ "ಸೆಜ್ಜೆವಳ' ನೋ. 

ಸೆಜ್ಜೆವಾಳುಕ (ನಾ). ವ ಸೆಜ್ಜೆವಳ: ಮಜ್ಜನಿಗನವಸರಿಗ . . . ಸೆಜ್ಜೆವಾಳುಕನುಭಯ 
ಭಾಸಿಕ (ಕೊಲ್ಲಾಟ. ೨೧೦). (ಸೆಜ್ಜೆವಾಳ (< ಸೆಜ್ಜೆವಳ) + - ಉಕ (ಆ- ಉಗ)) 

ಸೆಟಕೊಳ್ಳು "ಸೆಟೆಗೊಳ್ಳು' ನೋ. 

ಸೆಟಗೊಳ್ಳು "ಸೆಟೆಗೊಳ್ಳು' ನೋ. 

ಸೆಟವಿ, (ನಾ). ಸೆಟೆಯುವ ಸ್ವಭಾವದವಳು; ಜಂಭಗಾರ್ತಿ; ದುರಹಂಕಾರಿ: 
ಅಷ್ಟು ತಿಳೀಬಾರದು ಆ ಸೆಟವಿಗೆ ಇಚಿವರಿ. ೧೭). (< ಸೆಡೆ|] 

ಸೆಟವ್ಮಿ, ಶಟವಿ, ಸಟವಾಯಿ (ನಾ). ೧. ಮಕ್ಕಳು ಹುಟ್ಟಿದ ಆರನೆಯ ದಿನ | 
ಪೂಜಿಸುವ ದೇವತೆ; ಮಾನವರ ಹಣೆಯ ಬರಹವನ್ನು ಬರೆಯುವವಳೆಂದು | | 
ನಂಬಲಾದ ಒಬ್ಬ ಗ್ರಾಮದೇವತೆ: ಸೆಟಎದೇವಿಯ ನೆನೆದು ಮುಡಪು ಕಟ್ಟಿದಳಂದು | | 

 (ಕನ್ನಜಾ ೧೯೦); ಸೆಟವಿಯ ಬರಹಕ್ಕಿಂತ ಅದರಲ್ಲಿಯ ಸಾಹೇಬರ ಬರಹವು ಬಹಳೇ 
ಜೋರಾಗಿರುವುದೆಂದು ಆತನ ನಂಬುಗೆ (ಜವಪ್ರ ೧೮). ಶಟವಿ: ೧. ಅದೃಷ್ಟವನ್ನು 
ಬದಲಾಯಿಸಿದ ಹಾಗೆ ಈ ಕೆಲಸ "ಶಟವಿ'ಯ ಬರವಣಿಗೆಯನ್ನೇ ಅಳುಕಿಸಿದ ಹಾಗೆ ಈ ಕೆಲಸ | 26 
(ಬನು, ೧೨೦); ತೆಲಗು ಬ್ರಾಹ್ಮಣರು . . . ಇವರೊಳಗೆ ಹಡೆದ ಮೇಲೆ ಕೂಸಿನ ಹೊಕ್ಕಳ | 
ಹುರಿಯನ್ನು ಹುಗಿಯದೆ ಬಾಣಂತಿಯ ಕೋಣೆಯಲ್ಲಿ ವೊಣಗಿಸುವರು. ಐದನೇ ದಿವಸ | 
ಮಧ್ಯಾಹ್ನದಲ್ಲಿ ನೆಲದ ಮೇಲೆ ಬೀಸುವ ಕಲ್ಲು ಇಟ್ಟು ಶಟವಿಯ ಪ್ರತಿಮೆಯನ್ನೂ ಹೊಕ್ಕಳ 
ಹುರಿಯನ್ನೂ ಇರಿಸಿ ಪೂಜಿಸುವರು (ಕಭಾಗೆ. ೮೩). ೨. ಒಂದು ಕ್ಲುದ್ರದೇವತೆ: 
ಜೋಕುಮಾರ ಕರಿಯಾ ಶೀರಿಯಾ ಶಟವಿ ಗುಳ್ಳಕೆ ಪೊಳಕಾಯಿ ಅಗಸರ ಮನೆ ಕೊಡತಿ |30 
ಹೊಲ್ಲಿ . . . ಜಂಪೆ ಜಡದೈವ (ಎಸಾಸು. ೫೮-೨). ಸಟವಾಯಿ: ೧. ಅಥಣಿಯ 
ಪಶ್ಚಿಮಕ್ಕೆ ಬ್ರಹ್ಮನಾಥ, ಸಟವಾಯಿಯೆಂಬೆರಡು ಗುಡಿಗಳುಂಟು . . . 
ಸಟವಾಯಿಯನ್ನು ಮಕ್ಕಳು ಹುಟ್ಟಿದ ಬಳಿಕ ಮೂರು ತಿಂಗಳಿನವರೆಗೆ ಪೂಜಿಸುವರು 
(ಕಬಾಗೆ. ೫೦೨). (ಆ-- ಮರಾ. ಸಟವಾಈ್‌, ಸಟವಿ&/ ಹಂ. ಷಷ್ಠೀ] | 

ಸೆಟಿಸು (ಕ್ರಿ). ಸೆಟೆಯುವಂತೆ ಮಾಡು; ನೇರಗೊಳಿಸು: ಎದೆ ಸೆಟಿಸಿ ನೋಡುತ್ತ | 

- ಬಾಗಿಲು ಬಡಿಯುವನು (ಪ್ರತಿಬಂ. ೩). [ಸೆಟ (ಆ ಸೆಡೈ) *- - ಇಸ್ಶು) 

ಸೆಟ 'ಸೆಡೈ' ನೋ. 

ಸೆಟ್ಟೆ 'ಸೆಡೈೆ' ನೋ. 

ಸೆಟೆಗೊಳ್ಳು, ಸೆಟಕೊಳ್ಳು, ಸೆಟಗೊಳ್ಳು (ಕ್ರಿ). ೧. ನಿಮಿರು; ನೆಟ್ಟಗಾಗು: ಚಳಿಗೆ | 
ಕೈಕಾಲುಗಳ ರೋಮಗಳೆಲ್ಲ ಸೆಟೆಗೊಂಡಿವೆ (ರೂಢಿ). ಸೆಟಕೊಳ್ಳು : ೨. ಸಿಟ್ಟಾಗು; |, 
ಕೋಪಗೊಳ್ಳು: ಅದಕ್ಕೇನು ಅಷ್ಟು ಸಿಟ್ಟು . ಅಲ್ಲಿ ಹೋಗಿ ಸೆಟಕೊಂಡು | 
ಕೂತಿದೆಯಲ್ಲಾ ! (ಗಂಗಾವ. ೪). ೩, ಬೀಗು; ಗರ್ವಿಸು: ತನ್ನ ಪ್ರಶಂಸೆ ಕೇಳಿ ಕಾಗೆಯು 
ತಾನು ಯಾರು ಎಂಬ ಎಚ್ಚರ ಮರೆತು ಸೆಟಕೊಂಡು . .. ಗಾಯನಕ್ಕೆ ಆರಂಭಮಾಡಿತು 

ಸೆಟಗೊಳ್ಳು: ೨. ಏನೋ ನಿಮಿತ್ತದ ಮೂಲಕ: ಸೆಟಗೊಂಡ 

ಗಂಡ (ಕನ್ನಜಾ. ೧೨೨); ಸೆಟ್ಟರ ಹುಡುಗ ಸೆಟಗೊಂಡ್ಹೋದಾ (ಸಖಲೀ. ೯೩-೮). [4 

[ಸೆಟೆ,( ಆ ಸೆಡೈೆ) 1 ಕೊಳ್ಳು, (ಆ ಕೊಳ್‌,)) | 


15 


3s 


(ಮುಂಬಯಿ. ೩-೧೨). 


೮೬೭೯ 


ಸೆಟ್ಟಿಕಾರ 


ಸೆಟ್ಟಿಗೇಕ್‌ 


ಸೆಟೆಬೇನೆ (ನಾ). ಸ್ನಾಯುಗಳು ಸೆಡೆತುಕೊಳ್ಳುವ ಒಂದು ಬಗೆಯ ರೋಗ; 
ಧನುರ್ವಾಯು: ಚೀರಿ ಮೈಸೆಟಸಿ ಕಳೆಗುಂದಿ ಸೆಟೆಬೇನೆ ತೋರಿಸಿತು (ಕನ್ನಜಾ. ೧೮೯); 
ಇವನಿಗೆ ಸೆಟೆಬೇನೆ (ಧನುರ್ವಾಯು) ಬರಲಿ ಎಂದು ಅಳತೊಡಗಿದಳು (ಬೀರಬ.೪೬)- 

[ಸೆಟೆ, (ಆ ಸೆಡೈೆ) *- ಬೇನೆ) 

ಸಟೆಮಾತು (ನಾ). ಅಹಂಕಾರದ ಮಾತು; ಗರ್ವದ ನುಡಿ: ನಟರಾಯ 
ತಾನೆಂದು ಕಟುಮದವು ಅಚ್ಚುತಗೆ ಸೆಟೆಮಾತು ಕೇಳಿ ಚೌಡಯ್ಯ * ಕುಣಿದು 
ತೋರಿಸಲು (ಕನ್ನಜಾ.೨೯೧). [ಸೆಟೆ, (ಆ ಸೆಡೈೆ) * ಮಾತು; 

ಸೆಟೆಯ (ನಾ). ಸೆಡೆತುಕೊಂಡವನು; ಅಹಂಕಾರಿ; ಗರ್ವಿಷ್ಠ: ಅವರ 
ಶಾಂತಮುಖಮುದ್ರೆಯನ್ನೂ ಸಾತ್ರಿಕಗುಣವನ್ನೂ ಕಂಡು ಎಂತಹ ಸೆಟೆಯನಾದರೂ 
ಮಣಿಯಲೇಬೇಕು («ಬೆಳುಮ.೩೦). (ಸೆಟೆ, (ಆ ಸೆಡೈ) + - ಅ) 

ಸೆಟೆರೋಗ (ನಾ). ಸೆಟೆಬೇನೆ: ಸೆಟೆರೋಗವು ಕ್ಲ್ಯಾಸ್ತ್ರಿಡಿಯಂ ಟೆಟಾನಿ ಎಂಬ 
ರೋಗಾಣುವಿನಿಂದ ಬರುತ್ತದೆ (ಕೆಲರೋ. ೩೨). ಸೆಟ (ಆ ಸೆಡೈ) *- ರೋಗ) 

ಸೆಟ್ಟಪಯ್ಯ (ನಾ). ಒಬ್ಬಾತನ ಹೆಸರು: ಸೆಟ್ಟಪಯ್ಮ (ಎಕ. 1, ೪೧೪; 950). 

(ಸೆಟ್ಟಪ್ನ್ಪ * ಅಯ್ಕ;) 

ಸೆಟ್ಟಿ, ಶೆಟ್ಟಿ (ನಾ). ೧. ವ್ಯಾಪಾರಿ; ಶ್ರೇಷ್ಠಿ: ಆ ನಾಡೊಳ್‌ ಸಾರ್ಥಾಧಿಪತಿ 
ನಂದಿಮಿತ್ರನೆಂಬೊಂ ಸೆಟ್ಟಿ ಸಾರ್ಥಂಬೆರಸು ಪರದಿಂಗೆ ಪೋಗುತ್ತ (ವಡ್ಡಾರಾ. ೧೬೩-೨೧); 
ಸೆಟ್ಟಿಯ ಬಳ್ಳಂ ಕಿಲೌದು (ಪಂಪಭಾ. ೧೨-೧೭೫); ಹೇರಿನ ಸೆಟ್ಟಿಗಳು ತಾನೊಬ್ಬರೊಬ್ಬರನು 
ಕರೆದು (ಬಸಪು೯-೮); ಪಟ್ಟೆಚೀನಾಂಬರಗಳನು ಸೃಷ್ಟೀಶನ ಮೈಭೋಗಕೆ ತಂದೀವ ಸೆಟ್ಟಿಗಳು 
(ಕಂನವಿ. ೨೫-೧೦೧). ೨. ಮುಖಂಡ; ಮುಖ್ಯಸ್ಥ : ನಾನು ನಿನ್ನೆಮೊನ್ನೆಯ ಸೆಟ್ಟಿಯನ್ನು 
ರಾಜಾಧಿರಾಜನೆಂದು ಓಲೈಸುವೆನೆಂದು ಬಗೆದಿದ್ದೀಯಾ? (ಬಾಣಅ. ೩೨೮). ಶೆಟ್ಟಿ: 
೧. ದಲಾಲೀವ್ಮಾಪಾರಸ್ವ್ಥರಾದ ಓರ್ವ ಶೆಟ್ಟರ ಗುರುತಾಗಿತ್ತು (ಗಂಮಾಯಿ. ೧೨೭); 
ನಾನಾತರದ ಜನರು ಬ್ರಾಹ್ಮಣರು, ಶೆಟ್ಟರು, ಗೌಡರು (ಕಾಮಾನೆ. ೧೧೦); 
ಶೆಟ್ಟಿ ಬಿಟ್ಟಲ್ಲೇ ಪಟ್ಟಣ (ಗಾದೆ). [ಆ ಸಂ. ಶ್ರೇಷ್ಠಿನ್‌) 

ಸೆಟ್ಟಿಕಾತಿ (ನಾ). ಸೆಟ್ಟರ ಹೆಂಗಸು; ವೈಶ್ಶಸ್ತ್ರೀ: ದೊಡ್ಡ ಸೆಟ್ಟಿಕಾತಿಯ ಸಟ್ಟನಳಿಯ 
ಬೇಕು (ಶಿವಗೀ. ೧೮೬-೯೨೮). (ಸೆಟ್ಟಿ *- - ಕಾತ್ಮಿ) 

“ಸೆಟ್ಟಿಕಾಅ' ನೋ. 

ಸೆಟ್ಟಿಕಾಅ, ಶೆಟ್ಟಿಗಾರ, ಸೆಟ್ಟಿಕಾರ (ನಾ). 
ಮಾದಂಣಸೆಟ್ಟಿ ಕೊಟ್ಟ ಶಿಲಾ ಶಾಸನದ ಕ್ರಮ (ಸಾಇಇ. ರ, ೪೨೩-೧೧; 1400); 
ನಖರದವೊಳಗೆ ಸೆಟ್ಟಿಕಾಅ ಮಾಣಕಣಸೆಟ್ಟಿ . ಯಿಂತಿವರು ಧರ್ಮ್ಮಸಾಶ್ಟಿಗಳು 
(ಕಣ. | ೫೮-೨೩; 1446). ಶೆಟ್ಟಿಗಾರ: ಎಲೆ ಶೆಟ್ಟಿಗಾರನೆ ನಿನ್ನ ಅಭೀಷ್ಟೆಯಂತೆ ಯಣವಂ 
ತೀರಿಸಿಕೊ (ಶರಲೀ.೧೮೫). ಸೆಟ್ಟಿಕಾರ: ಈ ಧರ್ಮಕ್ಕೆ ಪ್ರಭು ಪಂಚಮತಿ ಸ್ಥಾನ ನಗರ 
ನಾಲ್ವತ್ತೊಕ್ಕಲುಂ ನಾಲ್ಕೂರ ಸೆಟ್ಟಿಕಾರರು (ಕಣಆ. ೧೯-೧-೭೬; 1127); ಬಟ್ಟಕಳದ 
ಸೆಟ್ಟಿಕಾರರೊಳು ಮುಖ್ಯ «ಎಕ. 11 ಸಾಗರ. 89-೮2; 1560). [ಸೆಟ್ಟಿ * - ಕಾಲ) 

ಸೆಟ್ಟಿಕಾಲ್‌ತಿ (ನಾ). ಸೆಟ್ಟರ ಹೆಂಗಸು; ವೈಶ್ಮಸ್ತ್ರೀ: ಪಟ್ಟಣದ ಪಾಳೆಯದೊಳಗೆ 
ವೃವಹರಿಸುತಿರ್ಪ ಸೆಟ್ಟಿಕಾಅಕಿತಿಗೆ ಒಬ್ಬ ಹುಟ್ಟುಗುರುಡನು: ಗಂಡನಾಗಿದ್ದನು 
(ಸಿದ್ರೇವ. ೪೩-೧೨೦). ಸೆಟ್ಟಿಕಾಅ + - ಇತಿ (ಆ - ಇತ್ತಿ) 

ಸೆಟ್ಟಿಗೆ (ನಾ). ವ್ಯಾಪಾರಿ; ಸೆಟ್ಟಿ : ವಿಜಸೆಟ್ಟಿಗರಾ ದರ್ಮ್ಮನಾಯ್ಲನ್‌ (ಎಇ ೫, 
೨೬-೧೩; 800); ಜಟ್ಟೈಗ ಗೀತಪಾಠಕರು ಸೆಟ್ಟಿಗ ಬಲುಚಿನ್ನವರದರು (ಮೋಹತ. ೩೬-೪೩). 

ಸೆಟ್ಟಿ * - ಗೃ) 

ಸೆಟ್ಟಿಗುತ್ತ (ನಾ). ವ್ಕಾಪಾರೀಸಂಘ ಮತ್ತು ಅದರ ಸದಸ್ಯ: ವರಿಷಪ್ರತಿ 
ಕುಡುವರಾಗಿ ಇದಾಗವಲ್‌ ಗದ್ದೆ ಸೆಟ್ಟಿಗುತ್ತ ನಾಡಗಾವುಣ್ಣನು ಎತ್ತಿಕೊಳುವರ್‌ 
(ಎಕ. ೫ (8), ನಂಜನ, ೨೪೧-೧೫; 3027); ಎರಡಲಟುನೂಜಲಟೌಂಟುಂ ಪಟ್ಟಣದ ಸೆಟ್ಟಿಗುತ್ತರುಂ 
(ಕೊಲ್ಲಾಶಾ. ೧೫-೮೫; 1186); ಶಶಾಂಕನೊಲವಿಂದಂ ರಾಜಯಕ್ಕ್ಮಕ್ಕೆ ಮಾಡಿದ ಮರ್ದಂ 
ಪಡೆವುಜ್ಜುಗಂದಳೆವರಂತಾ ಸೆಟ್ಟಿಗುತ್ತರ್ಕಳೊಳ್‌ (ದಶಕು. ೧-೩೯). [ಸೆಟ್ಟಿ 4 ಗುತ್ತ?] 

ಸೆಟ್ಟಿಗೇಕ್‌ (ನಾ). ಒಂದು ಊರಿನ ಹೆಸರು: ಸೀಮಾನ್ತರಂ ಪಡುವಾಯ್ಕಾವೇರಿಯೆ 

(ಸೆಟ್ಟಿ * ಕೆ) 


= ಸೆಟ್ಟಿ ೧: ಬಸುರೂರ ಸೆಟ್ಟಿಕಾ 


ಸೆಟ್ಟಿಗೇಆ'ಏ (ಎಕ. 1. ಶ್ರೀರಂಗ. ೧೬೦-೨೬; ಸು. 900). 


ಸೆಟ್ಟಿತಿ ೮೬೮೦ ಸೆಡೆ 


ಆ 2 
ಸೆಟ್ಟಿತಿ 'ಸೆಟ್ಟಿತ್ತಿ' ನೋ. (ಕೆಡಕುವಗ್ಣ (ನಾ). ಅಲಂಕಾರದ ಹಗ್ಗ; ಕುಚ್ಚುಗಳಿರುವ ಹಗ್ಗ (7): 
ಸೆಟ್ಟಿತ್ತಿ, ಸೆಟ್ಟಿತಿ, ಸೆಟ್ಟಿತ್ತಿ (ನಾ). ೧. ಎ ಸೆಟ್ಟಿಕಾಜ್‌ತಿ: ಬನ್ನುದತ್ತನು | | ಸಿಡಿಲುವಕ್ಕಿಗೆ ಜವಿಯ ಬಲೆಯೆ ಮದ್ದಾನೆಗಂ ಸೆಡಕುವಗ್ಗವೆ . . ..ಸಿಂಹಕ್ಕೆ ಸಿಡಿಯೆ 
| 
ಸೆಟ್ಟಿತ್ತಿದೆವಿಯಬ್ಬೆಯು ನಿಲೌಸಿ (ಎಕ. ೪ ಮೂಡಗೆ. ೧೯-೯; 10251). ಸೆಟ್ಟಿತಿ : ೧. ನೋಡಾ | - (ನಂದಿಮಾ.೯-೬೫).  [ಸೆಡಕು? * ಹಗ್ಗ (< ಪಗ್ಗ)] 


ಎಮ್ಮ ಸೆಟ್ಟಿತಿ ಜಯಾವತಿ ಬೆಸಲೆಯಾದಳ್‌ (ವಡ್ಡಾರಾ. ೪೪-೧೨); ಚಂದನೆಯ ಚೆಂದಮಂ ಸೆಡಪು (ಕ್ರಿ). ಸೆಡೆದುಕೊಳ್ಳು; ಮುದುರಿಕೊಳ್ಳು: ಮಯ್‌ ಸೆಡಪಿ, ನೆತ್ತರ್‌ 
ಸೆಟ್ಟಿತಿ ದಿಟ್ಟಿಸಿ ನೋಡಿ (ವರ್ಧಪು ೧೫-೫೩ ಮ). ೨. ಸೆಟ್ಟಿಯ ಹೆಂಡತಿ: ಗಂಡುಕೂಸಂ | 6| ಕುಳಿರ್ಪ ಕಟ್ಟೆಸಕಕ್ಕೆ ನೀನ್‌ ಬೆಂಕೆಯೆರ್ದೆಯಯ್‌ (ಅಂತಿಗೊ.೪-೭೩). (ಸೆಡೆ, * - ಪು) 


ಕಂಡೆತ್ತಿಕೊಂಡು ಪೋಗಿ ತನ್ನ ಸೆಟ್ಟತಿಗೆ ಕೊಟ್ಟೊಡೆ (ಜವಸಂ. ೩೧-೬). ಸೆಟ್ಟಿತ್ತಿ: ಸೆಡವು (ನಾ). ೧. ಗರ್ವ; ಅಹಂಕಾರ: ಬಳಿಕೈಡವಲದೊಳುರುಬುವಹಿತರ ಸೆಡವಂ 
೧. ಸಾದಿ ಸತ್ತು ದಿವನೇಣಿದಾ ಸೆಟ್ಟಿತ್ತಿಯ ನಗಳ ಗಣ್ಣ (ಎಕ. ॥, ೩೯4: ೧೬: 587). ಮುರಿದಾ ಧರಿತ್ರಿಯಂ ಸಾಧಿಸಿದಂ (ಕಳನ್ಯ.೩-೪೬); ಆನಂದನೂ ಅಷ್ಟೇ ಸೆಡವಿನಲ್ಲಿ ಹೇಳಿದ 
[ಸೆಟ್ಟಿ + - ಇತ್ತಿ] (ಮರಳಿ. ೭೭). ೨. ಬಿಗಿ; ಬಿಗುವು: ರಾಯಪ್ಪನ ದೇಹದ ಈ ಸೆಡವು ಹೇಗೆ ಸಾಧ್ಯ 

ಸೆಟ್ಟಿವಟ್ಟ (ನಾ). ವ್ಯಾಪಾರಸ್ಥರ ಮುಖಂಡನ ಪದವಿ; ರಾಜಶ್ರೇಷ್ಠಿಯ ಪಟ್ಟ: ಬೆಳಭಾ.೯೬). ೩. ಮುನಿಸು; ಕೋಪ: ಸೆಡವು ಬಂದರೆ ಸುತ್ತಿ ಬೀಸುವ ಪ್ರಭಂಜನ! 
ಸೆಟ್ಟಿವಟ್ಟಮಂ ಕಟ್ಟಿಸಿಕೊಂಡಲ್ಲಿಯೆ ರಾಜಶ್ರೇಷ್ಠಿಯಾಗಿ (ಜೀವಸಂ. ೫೯-೧೭); ಈ ನೆಲ |10 (ನೆಲಮು.೫-೨೨); ಸೆಡವು ಬಂದು ಹೊರಟುಹೋದ ಊರ್ವಶಿ ಶಾಪಗ್ರಸ್ತಲತಿಕೆಯಾಗಿ 
ದೊಳ್‌ ಮುನ್ನಿನ ಸೆಟ್ಟಿವಟ್ಟಮೆನೆ ಕಣ್ಣಿಂಬಾದಂ (ಎಕ. ೪, ಅರಸೀ. ೨೧-೨೨; 1254). (ಗಾಳಪ. ೯). ೪. ತಂಟೆ; ಹಟಮಾರಿತನ: ಸಿಟ್ಟೆಷ್ಟೊ ಸೆಡವೆಷ್ಟೊ (ಸಖೀಗೀ. ೧೧-೯); 
ಸೆಟ್ಟವಟ್ಟದನ್‌ ವ ಸೆಟ್ಟಿ ಪಟ್ಟವನ್ನು ಹೊಂದಿದವನು; ರಾಜಶ್ರೇಷ್ಠಿ: ಅಕ್ಕರತೆಯಿಂದ ಬೆಳೆಸಿದರೆ ಅದಕ್ಕೆ ಪ್ರತಿಫಲವಾಗಿ ಈ ಸೊಕ್ಕು - ಈ ಸೆಡವು 
ಕಿಲುಬರೆಲ್ಲಂ ಪಂಡಿತರ್‌ ಸೆಟ್ಟಿವಟ್ಟ [ಪಾಠಾ. ಲ್ಲಿ)ದರೆಲ್ಲಂ ಕಡುಚಾಗಿಗಳ್‌ ! (ಜನನಾ. ೪೯). ೫. ಬಿಗುಮಾನ; ಬಿಂಕ: ಏನು ಆ ಹುಡುಗಿಯ ಸೆಡವು (ಪ್ರಹಿಸ.೫); 


ಗಂಗಾಸಾನಿಯ ಮಾತಿನ ಸೆಡವು ಹೆಚ್ಚಿತು (ಗಂಗಾಸಾ. ೧೪೦). (ಸೆಡೆ, * - ವು 
15| ಸೆಡಹು (ನಾ). ೧. ಗರ್ವ; ಅಹಂಕಾರ: ಸೆಡಹಿಂಗೆ ಕತ್ತರಿ ತುಟುಬಿಂಗೆ ಬೆಳೆದುದಕ್ಕೆ 
ಕೊಟ್‌ಗುರಳ (ಸರ್ವವ.೧೨೫-೬೩೭). ೨. ಬಿಗುಹು; ಬಲ್ಲೆ : ತರುಣಿಯರ 


(ಅನಂಪು ೧೧-೧೨). [ಸೆಟ್ಟಿ 3- ಪಟ್ಟ] 
ಸೆಟ್ಟಿವಟ್ಟಂಗಟ್ಟು (ಕ್ರಿ). ರಾಜಶ್ರೇಷ್ಠಿಯ ಪಟ್ಟವನ್ನು ಕಟ್ಟು: ಕೂಸಿಂಗೆ 
ಸೆಟ್ಟಿವಟ್ಟಂಗಟ್ಟಿ ಪರಸಿ ಸೇಸೆಯನಿಕ್ಕಿ (ವಡ್ಡಾರಾ. ೪೪-೨೫);ನಿರ್ವೇಗಮಾಗಿ ಕುಬೇರಕಾಂತಂಗೆ 


ಸೆಟ್ಟಿವಟ್ಟಂಗಟ್ಟಿ . . . ಬೀಟ್ಕೊಂಡು (ಚಾವೂಪು. ೬೧). '[ಸೆಟ್ಟಿವಟ್ಟ *- ಕಟ್ಟು) ಗುರುಕೆಚಂಗಳೊಳು ಸೆಡಹುಂಟು (ಸೌಂದಪು ೨-೬); ನೀವು ತಪದ ಸೆಡಹಿನೊಳು ಮನ 
ಸೆಟ್ಟಿವಾಳ (ನಾ). ಎ ಸೆಟ್ಟಿಗುತ್ತ : ಕಿಸುವ ಹಲಮಾ ಸೆಟ್ಟಿವಾಳರು [0] ಕಲಿದೇವಸೆಟ್ಟಿಯುಂ | ಶ್ಯಾಂತಿಯ್ಯೆದದೆ ಇರಲು (ಪ್ರಭುಪು.6-೧೮೯)- - (ಸೆಡೈೆ 4 -ಹ್ಮು (ಅ-ಪ್ರೃ)) 

(ಎಇ. ೫%, ೧೮೬-೨೯; 1134). (ಸೆಟ್ಟಿ * - ವಾಳ್ಮ (ಆ- ವಳ)) ಸೆಡು (ಕ್ರಿ). ಬಟ್ಟೆ ಮೊದಲಾದುವನ್ನು ಹೂಲಿ; ಹೊಲಿಗೆಹಾಕು: ""ಸೆಡು 
ಸೆಟ್ಟಿವಾಲು (ನಾ). ವ ಸೆಟ್ಟಿವಟ್ಟ (7): ತನ್ನ ಮಗಳುಮಂ ಸರ್ವಸ್ವಮುಮಂ |20| - ಸ್ಕೂತೇ, (ಹೊಲಿ, ಪೋಣಿಸು)'' (ಶಮಧಾ). 

ಸೆಟ್ಟಿವಾಟುಮಂ ಜಿತಶತ್ರುಗೆ ಕೊಟ್ಟು (ಚಾವಂಪು. ೮೦). ಸೆಟ್ಟೆಲೆ ೯ ಕಡ್ಡಿಯನ್ನು ಚುಚ್ಚಿ ಜೋಡಿಸಿದ ಎಲೆ; ಹಚ್ಚಿದ ಎಲೆ: ಲಕ್ಷಣಂ 

[ಸೆಟ್ಟಿ * ಬಾಟ್ಕು (ಆ ಬಾಟ್‌,)) ನೆರೆಯೊಳೊಬ್ಮುವರ್ಬಿಯ ನೀರಂ ಸೆಟ್ಟೆಲೆಯೊಳ್‌ ತಂದು (ರಾಮಾಶೃ.೩೫-೯). |?) 

ಸೆಟ್ಟಿವಾಟ್ಕೆ (ನಾ). ಎ ಸೆಟ್ಟಿವಟ್ಟ (9) : ಭದ್ರಮಿತ್ರಂಗೆ ಸತ್ಮಘೋಷನೆಂಬ ಪೆಸರುಮಂ | | ಸೆಡ್ಕೆ, ಸೆಟ (ಕ್ರಿ). ೧. ದಪ್ಪಗಾಗು; ಸ್ಥೂಲವಾಗು: "“"ಸೆಡೆ-ಆಸ್ಥೌಲ್ಮೇ, 

` ಸೆಟ್ಟಿವಾಟ್ಕ್‌ಯುಮಂ ಕೊಟ್ಟು (ಚಾವೂಪು. ೧೫೬)- [ಸೆಟ್ಟಿ * ಬಾಬ್‌) (ಹೆಚ್ಚು), ರಸಧಾನ್ಮಾಕರ್ಷಣ ಪಾತ್ರೇ ಚ'' (ಶಮಧಾ). ೨. ಗರ್ವಿಸು; ಅಹಂಕರಿಸು: 
ಸೆಟ್ಟು "ಸಟ್ಟುಗ್ಯ' ನೋ. 25) ದೀಕ್ಷೆಗೊಂಡೀಗಳ್‌... ಸೆಡೆದು ಬಂದೊಡೆ (ಸುಕುಮು. ೧೨-೫೭ ಚ);ನೀನುಂ ವಿಕ್ರಾಂತದಿಂದಂ 


ನೆನೆಯೆ ಸೆಡೆದು ನಿಂದಿರ್ಪುದಲ್ಹು (ನೇಮಿಪು. ೧೨-೧೭೩); ಕುಡಲು ಬಲ್ಲಿದನೆಂದು ಸೆಡೆದು 
ಬಂದವನೊಳು ನಡೆದು ಯುದ್ಧಮನೊಡರಿಸಲು (ಅಂಜಚ. ೬-೨೦೦). ೩. ನಿಗುರು; 
ನೆಟ್ಟಗಾಗು: ಅಯ್ಕೋ! ಕಿವಿಯಲ್ಲಿ ಕೇಳಲಾರೆನೆಲ್ಲ! ಎಂದು ಸರೋಜ ಸೆಡೆತು 
ನಿಂತುಬಿಟ್ಟಿಳು (ಮಹಾಗ. ೨೭೧); ಅತಿ ಸೆಡೆತು ಮಣಿಯವಾ ಎರ್ದೆಗಳ್‌ (ಅಂತಶಿಗೊ, ೨೨ ೪೫೬); 
ಬಿಂದು ನಾಗರಹಾವು ಹೆಡೆಯೆತ್ತಿದೆ . . . ಕಾಲಯಮನ ಬಿಲ್ಲಿನಂತೆ ಸೆಡೆದು 
ನಿಂತಿದೆ! (ಸುವಸಂ. ೧೩). ಸೆಟ್ಮೆ: ೨. ತಲೆ ದಿಮ್ಮು ಇಳಿಸೀತು ಸುಮ್ಮನೇ ನೀ ಸೆಟೆದರೆ ತಾಗಿ 
ಎಲ್ಲೋ ಕ್ಷುದ್ರತ್ಕಾಗಿ (ಅರಳು. ೪೧೪). ೪. ವಿಗುರಿಸು: ಕಟೀಲು ಕುಳಿತಲ್ಲಿಂದಲೇ 
ಕೈ ಸೆಟೆದಳು (ರಕ್ತರೂ. ಆ೦). 

ಸೆಟೆಸೆಟೆ (ದ್ವಿರುಕ್ತಿ): ಸೆಟೆಸೆಟೆದು ನೀ ಹೋಗಿ ಅಡ್ಡಬೀಳುವೆ (ಕನ್ನಜಾ.೫೭). 
ಸೆಟೆದುಕೊಳ್ಳು - ೧. ನೆಟ್ಟಗಾಗಿರು; ನಿಗುರು: ಅವರು ಎನಿದಿಗಿಂತ ಇನ್ನೂ ಹೆಚ್ಚು 
ಧೈರ್ಯವಾಗಿ ಸೆಟೆದುಕೊಂಡು ನಡೆಯುತ್ತಾರೆ (ಬಂಕಿಮ.೧೫೪); ತನ್ನಪ್ಪಕ್ಕೆ ತಾನೇ ಮೈ 
ಸೆಟೆದುಕೊಂಡಿತು (ರೂಪಃ. ೨೬). ೨. (ಕೋಪ, ಅಸಮಾಧಾನಗಳಿಂದ) ಬೀಗಿರು; 
ಗಂಭೀರವಾಗಿರು: ಸೊಸೆಟಿ ಇನ್‌ಸ್ಪೆಕ್ಟರು ಸೆಟೆದುಕೊಂಡೇ ಹೇಳಿದರು (ಮರಳಿ. ೧೧೧); 
ಮಧ್ಯಾಹ್ನ ಸಿಕ್ಕಿದಾಗ ಅವನು ಯಾಕೋ ಮತ್ತೆ ಸೆಟೆದುಕೊಂಡಿದ್ದ (ಅಲಹೂ. ೫೫). 


ಸೆಟ್ಟು (ನಾ). ಬೀಜ ತೆಗೆದು ಒಣಗಿಸಿಟ್ಟ ಕಾಯಿ; ಚಟ್ಟು: ನಲ್ಲಿಯ ಸೆಟ್ಟು 
ಬಾಳಮಸಿತಾಂಜನ ಮೊಳ್ಳಿಹ ಮುಸ್ತೆ (ಅಟ್ಟಮ.೧೧-೬೩). (ಆ ಚಟ್ಟು 

ಸೆಟ್ಟೆ (ನಾ). ೧. ಮೆಕ್ಕಲುಮಣ್ಣು; ಗೊಬ್ಬರ: ನಮ್ಮ ಗದ್ದಗಳಿಗೆ ನಾವು 
ಸೆಟ್ಟೆ ಹೊತ್ತರೆ ಅವಮಾನವೇನಿಲ್ಲ (ಸ್ವಷ್ನಹೊ.೧೫೪): ಸೆಟ್ಟೆಗಳನ್ನು ಹೊತ್ತು ತಂದು . . . 
ಮಡಿಗದ್ದೆಗಳಿಗೆ ಹಾಕಬಹುದು (ಮರಮ. ೧೨). ೨. (ಆಲಂ) ವೃರ್ಥವಾದ ಮಾತು: [ತಂ 
ಕೊಬ್ಬುಮಾತಿನ ಸೆಟ್ಟೆ ಸಾಕು ನಿಲ್ಲಿಸು (ಕೋಟನೂ. ೧೦೨). [ 

(ದೇ. ॥ ತಮಿ. ಚೆಟ್ಟೈ; ಮಲ. ಚಟ್ಟ; ತುಳು. ಸೆದೆ; ತೆಲು. ಚಟ್ಟ] | 

ಸೆಟ್ಟಿತ್ತಿ "ಸೆಟ್ಟಿತ್ತಿ' ನೋ. | 

ಸೆಡಕು (ನಾ). ೧. ಸೆಟೆದುಕೊಂಡುದು; ಸೆಟೆದಿರುವುದು: ಸೆಡಕಾದ ಕಾಲವಳು 
ಮುಖವಿಕಾರತೆಯವಳು (ವೀಶೈಪು. ೪-೨೩-೩೪). ೨. ಗರ್ವ; ಅಹಂಕಾರ; ಜಂಭ: | 
ಜನ್ನಕ್ಕೆಡರಂ ತರ್ಪೊಂದು ಸೆಡಕಿಂ ದುಡುಕಿಂ ಪೋಪ ಹಯಮಂ (ರಾಮಾಶ್ವ. ೯೧-೧೫); 
ಭಿಕ್ಷಾನ್ನದ ಹುಡುಗನಿಗೂ ಎಷ್ಟೊಂದು ಸೆಡಕು (ಧರಃಶ್ರೀ.೬೮). ೨. ಮುನಿಸು; 
ಕೋಪ: ಬಿಡೆಯ ಮಾಯೆಯ ಸೆಡಕಿನೊಳು ಸಿಲುಕಿ (ಮದೇಪು.೨೬-೪); ಎಂದಿಗೂ 
ಮಾಡೋನಲ್ಲ ಎಂದು ಸೆಡಕಾಗಿ ಹೇಳಿದಳು (ಮುನಿಮಾ. ೨೦೧); ಕಿಡಿಗಣ್ಣಳಂ ತೂರಿ ಹಸಿಎನಿಂ 


ಬರ್ಪ ಸೆಡಕ ಕಂಡಳ್ಳಿದುವು (ಕಾಲೂರ. ೧೫೭-೩೪೭). ಸೆಡೆ, + - ಕ್ಕು) 40 ಸೆಟೆದು ನಿಲ್ಲು ವ ಪ್ರತಿಭಟಿಸಿ ನಿಲ್ಲು; ಎದುರಿಸು: ಮೃತ್ಕುವಿನ ಎದುರಲಿ ಸೆಟೆದು 
ಸೆಡಕುಗಾತಿ (ನಾ). ಸೊಕ್ಕಿನವಳು; ಗರ್ವಿಷ್ಟೆ: ಸೆಡಕುಗಾತಿಯಾದ ಈ ಐಶ್ವರ್ಯ ನಿಂತಿರೋ ಆಸಾಮಾನ ಇದುವರೆಗೆ ನೋಡಲೇ ಇಲ್ಲ (ವೀರಯೋ. ೧೨); ಇಂಥ ಯತ್ನ 
ವಂತಳ ಮನೆಯಿಂದ ಇವಳಿಗೆ ಔತಣ ಬಂತು (ನೀತಿಚಿಂ. ೧೪). (ಸೆಡಕು 4 - ಕಾತ್ಮಿ] ಶೀಲನಿಗೆ ಪ್ರತಿಭೆ ಬಹುಕಾಲ ಸೆಟೆದು ನಿಲ್ಲದು (ಣವ್ಕಕು. ೧೬). ಸೆಟೆದು ನುಡಿ = 
ಸೆಡಕುಗಾರ್ತಿ (ನಾ). ಎ ಸೆಡಕುಗಾತಿ: ಮಿಡುಕಿನ ಸೆಡಕುಗಾರ್ತಿ (ರಾಮಾಶ್ವ.೧೧೩-೨). ಕೋಪದಿಂದ ಮಾತನಾಡು; ಬೀಗಿಕೊಂಡು ಹೇಳು: ಕೊತವಾಲನು ಗರ್ವದಿಂದ 
(ಸೆಡಕು * - ಕಾಲ ಡೆ - ತಿ, ( <- ಇತ್ತಿ) ಸೆಟೆದು ನುಡಿದ (ಕೂತಕಾ. ೫೫); ನನಗಂತೂ ಇವರೊಡನೆ ಬಾಳ್ವಿಮಾಡಿ ಸಾಕಾಗಿದೆ 


ಸೆಡಕುನೋಟ (ನಾ). ಬಿಂಕದ ನೋಟ; ಓರೆದೃಷ್ಟಿ: ಕಣ್ಣುಮಾಡುವ ಮಧುರೆ [|| ಎಂದು ಸೆಟೆದು ನುಡಿದಳು (ಕುಡಿಕೂ: ೫೧). 
ಹೆಂಗಳ ಸೆಡಕುನೋಟವ ಸೊಕ್ಕಿಸಿ (ಗೋಕುನಿ.೪೬-೧೬). ([ಸೆಡಕು 4 ನೋಟ] ಸೆಡ್ಜೆ, ಸೆಟ್ಟೆ (ಕ್ರಿ). ೧. ಕುಗ್ಗು; ವಕ್ರವಾಗು: ಒಡೆಯಲಜಾಂಡ ಕೆಡೆಯೆ ಕುಲಗಿರಿಗಳು 


ಸೆಡೆ 


ಸೆಡೆಯೆ ದಿಶಾದಂತಿಗಳು (ಕುರಾಸಾಂ. ೪೧-೭೦); ಪಾದಘಟ್ಟಣೆಗೆ ನೆಲನೊಡೆಯೆ ಫಣಿಗಳ್‌ 

ಸೆಡೆಯೆ (ಚೆಬಪು. ೧೭-೧೪); ಕಣ್ಮೋಟಂ ಕುಡಿವರಿಯೆ ಕುಡಿಮರ್ವ ಸೆಡೆಯೆ 

(ರಾಮಾಶ್ಚ. ೭೩-೯). ೨. ಸಂಕೋಚಗೊಳ್ಳು; ಮುದುಡು: ಸೆಜ್ಜೆಯನೇಟ್‌ ಸೆಡೆದಿರ್ದ 

ನಲ್ಲಳಂ ನೋಡಿ (ಪಂಪಭಾ. ೩-೮೧ ವ); ಉನ್ನತಿಕೆಯನು ಕಂಡು ನಾಚಿ ಸಿಗ್ಗಾಗಿ ಸೆಡೆದು 

ಮರನಾಯ್ತು ಚಂದನಂ (ಹಚಕಾ. ೧-೪೩). ೩. ನಡುಗು; ಆದುರು: ಭುಗಿಲೆಂಬ 

ರಭಸಕಂಬರತಳಂ ಸೆಡೆವುತಿರೆ (ವೀರರ. ಹ. ೪೯೧-೪); ಪೊಡವೀಶರ್ದ೯ತಿಯಿಂದಂ 

ಸೆಡೆವರಡಗುವರ್ಕೋಡುವರ್ಕೊಂಕಿ ಬಿಂಕಂಗೆಡುವರ್‌ (ಎಕ. ೫1. ಚಿತ್ರದು. ೨-೮; 1355). 

೪. ಬಳುಕು; ತೊನೆ: ಸೆಡೆವ ನಡೆ ತೊಡೆಯ ತಡೆಗಾಲ್‌ . . . ಸೊಗಯಿಸಿತ್ತು 
ಪಂಕಜಮುಖಿಯೊಳ್‌ (ಗಿ06. ೩-೨೨); ಘನನಿತಂಬಂ ಜಡಿಯೆ ತನುಮಧ್ಯಮದು ಸೆಡೆಯೆ 
(ರಾಜಶೇ. ೨-೧೧೭ವ). ೫. ಹೆದರು; ಭಯಪಡು: ""ಸೆಡೆದನೆಂದುಂ. .. ತೆಮರ್ತನೆಂದುಂ 
-. ಈ ೮ ಭಯಂಗೊಂಡವಂ''(ಕಶಸಾ. ೫೬-೨೨೫); ಎನ್ನ ದೋರ್ವಳದಳವಿಂಗಮಿಂ ಸೆಡೆ 
ದಿರಲ್‌ ದೊರೆಯಲ್ತೆನಗೆಂದು (ಪಂಪಭಾ. ೧೧-೧೪೯); ಶ್ರೀವಿಷ್ಣುಭೂಪಾಳನಾರ್ದ್ವೆಬ್ಬಟ್ಟಲ್‌ 
ಸೆಡೆದೋಡಿ ಪೋಗಿ (ಎಕ. ೪1, ಕಡೂರು. ೧೬-೩೦; 1171); ಸರಳಿನುಬ್ಬೆಗೆ ಸೆಡೆದು ಸಮರಕೆ 
ತಿರುಗಿ ನಿಂದುದು (ಕುವ್ಮಾಅ. ೨೦-೨೧). ೬. ಹಿ೦ಜರಿ; ಹಿಮ್ಮೆಟ್ಟು: ಸಂಸಾರಂ ಶಾಶ್ವತ 
ಮಲ್ಲಂ ಸೆಡೆಯದೆ ತಪದೊಳಾದ ಕಡುಚೆಲ್ಟಿಂದಂ ತಾಂ ಸಂದಘಮಂ ಹರಿಸಿ 
(ಧರ್ಮಾಮೃ. ೬-೩೨). ಸೆಟ್ಮೆ: ೧. ಛಳಿಯಿಂದ ಸೆಟೆದ ನವಿಲುಗಳ ಕೊರಗಿನ ಕೂಗು 
(ಮುರುಕು. ೧). ೩. ಸುಳಿರ್ಗಾಳಿ ಅವರನ್ನು ಸೆಟೆಯುವಂತೆ ಮಾಡುತ್ತಲಿದ್ದಿತು (ಕೃತಕ್ಕೆ. ೨). 

(ದೇ. 8 ತಮಿ. ಮಲ. ಚಿಬುಗು; ತೆಲು. ತೆಟುಕು] 

ಸೆಡ್ಮೆ (ನಾ). ಧಾನ್ಮ ಅಥವಾ ದ್ರವವನ್ನು ಅಳೆಯುವ ಸಾಧನ; ಅಳತೆಪಾತ್ರೆ: 
ಬಡಗಳಲುವೊಂದೊಂದು ಸೆಡೆ ಹಸುಬೆಗೆ ಹತ್ತಡಕೆ ತೆಂಗಿನಕಾಯೊಂದು . . . 
ಧಾರಾಪೂರ್ವ್ವಕಮ್ಮಾಡಿಕೊಟ್ಟರು (ಎಕ. ೫೪. ಬೇಲೂರು. ೩೩೫-೬; 1138); ತೆಲಿಗರು ಸೆಡೆಯಂ 
ಬಿಟ್ಟರು ನಖರ ಸೆಡೆಯಂ ಬಿಟ್ಟರು (ಎಕ. ೪. ಬೇಲೂರು. ೧೭೬-೨೮; 1162). 

ಸೆಡ್ಮೆ 'ಸೆಳ್ಮೆ' ನೋ. 

ಸಿಡೆ ಕೆ ಸೇಡೆ (ನಾ). ಭಾಗ; ಸೀಳು: ಒಂದು ಸೆಡೆ ಹಲಸಿನ ಹಣ್ಣಿನಲ್ಲಿ ಮೂರೇ 
ತೊಳೆಯಿದ್ದವು (ರೂಢ). ಸೇಡೆ: ಭಾಗಮಾಡಿದ್ದ ಹಲಸಿನ ಕಡಿಗಳನ್ನೂ ಸೇಡೆಗಳಾಗಿ 
ಕತ್ತರಿಸಿ (ಬಾಳಿವೈ. ೨೧೪): ಒಗೆದಿದ್ದ ಹಲಸಿನ ಸೇಡೆಗಳು (ಪ್ರಶ್ನೆ.೩೫). (ಆ- ಮರಾ. ಶೇಡ್‌) 

ಸೆಡ್ಕೆ (ನಾ). ಒಂದು ಬಗೆಯ ಮರ: "“ಓಡೆಯೆನೆ ಸೆ!ಪಾಕಾಂ. ಸ)ಡೆಯಕ್ಕು'' 


(ಮಂಗರಾ. ೪೦-೩೨); ಬಾಳೆ ಚಳ್ಳಿಪ್ಪೆಯರುಟಾಳ ಸೆಡೆ ಗೇರಾಲ ತಾರೆ . . . ಹೊನ್ನೆ 
ಯಿಂದಾ ಬನಂ ಕಣ್ಣೆಸೆದುದು (ನಂದಿಮಾ. ೩-೧೮). 17) ಕ 
ಸೆಡೆಪು (ನಾ). ನಡುಗುವಿಕೆ; ಕಂಪನ: “ತೊನೆ, ಒಲೆ, ತೂಗು, ಸೆಡೆಪು 


(ಪಾಕಾಂ. ಕೆಡಪು), ಅಲ್ಲಾಡು, ನಡುಕಂ - ಈ ೬ ಕಂಪನಂ'' (ಕಶಸಾ. ೭೨-೬೫೦). 
(ಸೆಡೈ * - ಪು] 

ಸೆಡೆಮೂಗು (ನಾ). ದಪ್ಪಮೂಗು: ಗುಲ್‌ಗಣ್‌ ಕೆಲರ್ಗೆ, ಸೆಡೆಮೂಗು ಕೆಲರ್ಗೆ, 

: ಪಲರ್ಗೆ ಬರಿದಲೆ (ಅದ್ಭುತ. ೨೫-೨೬). (ಸೆಡೈ3- ಮೂಗು] 

ಸೆಡೆವಿಡು (ಕ್ರಿ). ವಕ್ರತೆಯನ್ನು ಬಿಡು; ನೆಟ್ಟಗಾಗು: ಅಂಗಜದೇವನ 
ವಾಮಹಸ್ತದೊಳಿಪ್ಪ ಸಿಂಗಾಡಿ ಸೆಡೆವಿಡಲೊಡನೆ ತುಂಗಕಜ್ಜಲವ ಲೇಪಿಸಿದಂತೆ ಕಾಶ್ಮೀರ 
ಮಂಗಳತಿಲಕವಿಕ್ಕಿದರು (ಮೋಹತ. ೨೩-೩೨). !ಸೆಡೈ *- ಬಿಡು] 

ಸೆಡ್ಡು, (ಕ್ರಿ). (ಉಕ) ಕುಡಿ; ಹೀರು; ಪಾನಮಾಡು: ಹಿಟ್ಟುಮುಕ್ಕುವುದು, 
ತಂಬಿಗೆರಡು ತಂಬಿಗೆ ನೀರು ಸೆಡ್ಡುವುದು «ಸಮಜೀ. ೬೭): ಅರ್ಧರ್ಧ ತಂಬಿಗೆ ಹಾಲು 
ಸೆಡ್ಡಿ ಮತ್ತೆ ಹರಟೆಗೆ ತಯಾರಾದರು (ದೀಪಹ. 1 ೧೧೫); ಬರೆ ಚಹಾ ಸೆಡ್ಡಿ ಮೋಜು 
ನೋಡಲಿಕ್ಕೆ ಬರತೀವಿ ಅಂತ ತಿಳದಾರೇನು? (ವೈನಿ. ೨೩೬). [ಇ ಸೇದು] 

ಸೆಡ್ಡು "ಸಡ್ಡು' ನೋ. 

ಸೆಡ್ಡುಹೊಡೆ "ಸಡ್ಡುಹೊಡೆ' ನೋ 

ಸೆಡ್ಡೆ "ಸಡ್ಡೆ' ಮೋ. 

ಸೆಣಂಬು "ಸಣಂಬು' ನೋ. 

ಸೆಣಬು "ಸಣಂಬು' ನೋ. 


೮೬೮೧ 


10 


15 


25 


35 


40 


ಸೆಣಿಯ ಹುಲ್ಲು 


ಸೆಣಸಾಟ (ನಾ). ೧. ಸ್ಪರ್ಧೆ; ಮೇಲಾಟ; ಪೈಪೋಟಿ: ಬುದ್ದಿಯ ಸೆಣಸಾಟ 
ಮೇಲುಗೈ ಆಗಿ ವಾಸ್ತವಿಕ ನಿಲವಿನಿಂದ ದೂರಸರಿಯುವರು (ದ್ರಾವಿವಿ. ೬೬); ಹುಲೀ ಕೂಡ 
ನರಿಗೆ ಸೆಣಸಾಟವೇ? (ಗಾದೆ). ೨. ಹೋರಾಟ; ಜಗಳ: ಸೆಣಸಾಟವನ್ನು 
ಮಾಡಿಕೊಳುತ್ತಲಾಗ ಕೋಪಿಸಿಕೊಂಡು ನುಡಿದಳು (ತುರಂಗ. ಇ-೨೨); ಹೆಜ್ಜೆ ಹೆಚ್ಚೆಗ೧ 
ತಮ್ಮ ಸೆಣಸಾಟವನ್ನು ನಡೆಸಿದ್ದವು (ಕಮನೆ. ೨೨). (ಸೆಣಸು, + ಅಟ) 

ಸೆಣಸಾಡು (ಕ್ರಿ). ೧. ಸ್ಪರ್ಧೆಮಾಡು; ಪೈಪೋಟಿಮಾಡು: ಕಡಲೊಡನೆ 
ಸೆಣಸಾಡಿ ಮಾನಿನ ಬಾಶಿಯನ್ನೇ ದಿನ ಸಂಚೆ ಮನೆಗೆ ತರುತ್ತಿದ್ದರು ಮಾಗಾ ಖು. ೬೮) 
೨. ಜಗಳವಾಡು; ಕಿತ್ತಾಡು: ಬಿಡುಗಣ್ಣವರ್‌ ಮಬ್ಬಿಗರ ನೂಂಕಿ ಸೆಣಸಾಡಿ 
(ಕಾಲೂರ. ೧೪೦-೩೦೩); ಸಾಕಿದ ದನಕರುಗಳು ಒಮ್ಮೊಮ್ಮೆ ಅಡವಿಯ ದನಗಳೊಡನೆ 
ಸೆಣಸಾಡುವ ಪ್ರಸಂಗಗಳೂ ಬರುತ್ತಿದ್ದವು (ಬಂಗಾಹೆ. ೧೬). [ಸೆಣಸು *- ಆಡು] 

ಸೆಣಸಿಕೆ (ನಾ). ಹೋರಾಟ; ಕಾದಾಟ: ತಿರಸ್ಕಾರವು, ಕಟ್ಟಣಕವು, ಸೆಣಸಿಕೆಯು, 
ಕೊರಚಾಟವು, ಬಯ್ಗಳು (ಬೆಟ್ಟಅ. ೧೩-೬). (ಸೆಣಸ್ಸು + -ಇಕೆ] 

ಸೆಣಸು, ಸೆಳಸ್ತು (ಕ್ರ). ೧. ಸ್ಪರ್ಧಿಸು; ಪೈಪೋಟಿಮಾಡು: ಇದಟ ದನಿ 
ಮದವದಲಿಕಲಮೃದುನಿನದದೊಳಂ ಮನೋಜಕಾರ್ಮುಕ ಗುಣನಾದದೊಳಂ ಸೆಣಸುವುದು 
(ಆದಿಪು. ೭-೨೦); ಬೆಳ್ತಿಂಗಳ ಬೆಳಗುಂ ಕಣ್ಗಳ ಬೆಳಗುಂ ತಮ್ಮೊಳ್‌ ಸೆಣಸೆ (ನಂಬಿರ. ೧೦-೬೫): 
ಸುಮುಕ್ತಾಫಲಕೆ ಸೆಣಸುವ ದಂತಪಂಕ್ತಿಗಳ್‌ (ಕುವ್ಮಾಭೀ. ೩-೭೭);ಸೆಣಸುವುದು ಸುವ್ಕಾಕರಣ 
ಪರಿಗಣಿತಶಾಸ್ತ್ರಜ್ಞರಲಿ (ತೂರರಾ. ೧-೧೭-೯). ೨. ಕಾದಾಡು; ಹೋರಾಡು: 
ಅಂತಿರ್ವರುಮೊರ್ವೆರೊರ್ವರೊಳ್‌ ಸೆಣಸಿ ಬಹುಪ್ರಯೋಗ ಗದಾಕೌಶಲಮಂ ತೋಆಲ್‌ 
(ಪಂಪಭಾ. ೨-೭೨ ವ); ಸೆಣಸುವ ಸಾಹಣಿ ಸರಭಭೇರುಣ್ಣನು೦ (ಸೌಣಇ. x1 1; 

ಮದಗಜವಮ ಸಿಂಹದೊಳು ಸೆಣಸಿ ಬದುಕುವುದುಂಟೆ 
(ಪಾಂಡಚ. ೨೮-೧೦). ೩. ಕೋಪಗೊಳ್ಳು; ಸಿಡಿಮಿಡಿಗೊಳ್ಳು: ಭವಿಯ ಸೋಂಕಿದ: 
ಭಕ್ತನಂತೆ ಸೆಣಸುವಳ್‌ (ಸೌಂದಪು. ೧೫-೧೯); ಬಲ್ಲಿದರೊಡನೆ ಸೆಣಸಿ ಮಾತಾಡಿದರೆ 
ಅಲ್ಲಿಯೇ ಕೇಡು (ನೀತಿಟಂ. ೪. ೧೬). ೪. ಹೊಟ್ಟೆಕಿಚ್ಚು ಪಡು; ಕರುಬು: 
“ಸೆಣಸು - ಈರ್ಷ್ಮಾಯಾಂ'' (ಶಮಧಾ); ತನ್ನಯ ರೂಪಿಂಗೆ ಸೆಣಸುವ ಸತಿಯರ ಬೆನ್ನ 
ಪಟ್ಟೆಯನೆತ್ತುವಂತೆ (ಮೋಹತ. ೧೬-೬೨). ಸೆಳೆಸು, : ೨. ಹೊಳಲ ಹೊಜಶೂಲದಲಿ ರಿಪುಗಳ 
ಸೆಳಸುವೆನು (ಕುವ್ಕಾಭೀ. ೧-೭); ಪಾರ್ಥಿಯಂ ಬಳಸಿದರ್ಸೆಳಸಿದರು (ಚೈಮಿಭಾ. ೨೨-೩೩). 

ಸೆಣಸು, ಸೆಳಸ್ಮು (ನಾ). ೧. ಸ್ಪರ್ಧೆ; ಮೇಲಾಟ: ಅತಿಶಯವಿಶದ ಕಲಾಪರಿಣತಿಯೊಳ್‌ 
ಸೆಣಸಾಗೆ ನೆರೆವವೊಲ್‌ ಯೌವನದುನ್ನತಿ ನೆರೆಯೆ (ಶಾಂತಿಪು. ೫-೧೮); ಸರಸಿಜಸನ್ನಿಭನಯನೆಯ 
ಬೆರಳ್ಗೆ ಮನುಮಥ ಸರಳ್ಲೆ ಸೆಣಸಾಗಿ ಸಮಂಬರಲುಂ ನೆಚೆಯದೆ (ಬಂಹರಿ. ೭-೬೫). 
೨. ವಿರೋಧ; ಪ್ರತಿಭಟನೆ: ಸೆಣಸ ಮಾಡಿದೆ ದೈವದಲಿ (ಕುವ್ಮಾಗ ೩-೧೯ ); ಹರನ 
ಚಾಪವ ಮುಜ್‌ದು ಗೆಲಿದನ . . . ಅಬ್ಬಿಯ ಬಿಗಿದ ರಾಮನ ಸೆಣಸು ಬೇಡ (ಕೌಶಿರಾ. 
೧೮:೬೪); ಸೆಣಸಿಂಗೆ ಸೆಣಸು ಮೂದಲೆಗೆ ಮೂದಲೆ (ಚೆಬಪು. ೪೯-೪೩). ೩. ಕೋಪ; 
ಸಿಟ್ಟು: ""ಕಿಸುಗಣ್ಣು, ಕಿನಿಸು... ಸೆಣಸು -ಈ ೮ ಕೋಪಂ'' (ಕಶಸಾ.೬೫-೪೪೬); ಕೆಳಲ್ಲು 
ಜಗಳವಾಡುವ ಸೆಣಸಿಂ ಸಲೆ ಬಯ್ವ [ಪಾಠಾಂ.ಕೆರಳ್ಳ ಜಗಳವಾಡುವನುಂ ತಾಂ ಸಲೆ 
ಬೈಸಿಸಿಕೊಳ್ವಂ] (ಸಮಪ. ೩-೫೬); ಅದೇನೋ ಸಂಕಟ, ಅದೇನೋ ಸೆಣಸು (ಹಸುಹೊ. ೩೮೧). 
೪. ಮತ್ಸರ; ಈರ್ಷೆೈ; ಅಸೂಯೆ: ಗಳಪರ್‌ ಪವಣಜ್‌ಯದೆ ಬೆಸಗೊಳೆ ಸೆಣಸಿಂ 
(ಚಂದ್ರಪು ೧-೫೭); ಸೆಣಸು ಮಿಗಲೊಳಗೊಳಗೆ ಖತಿಯಲಿ ಕೆಣಕಿ ಬೈದಾಡಿದರು (ಕುವ್ಕಾಕ. 
೯ ಸೂಚನೆ). ಸೆಳಸ್ಮು: ೩. ಬಜ್‌ದೆಯೆನ್ನೊಳು ಸೆಳಸಿದೇಕೆ (ಜೀವಂಚ. ೫-೧೭). ( ಸೆಣಸು] 

ಸೆಣಸುಕಾಅ (ನಾ). ಹೋರಾಡುವವನು; ಯೋಧ: ಕುಣಿದವಿಬ್ಬರ ಕುದುರೆ 
ಸಮರಾಂಗಣದ ಸೌರಂಭದ ಸಗಾಢದ ಸೆಣಸುಕಾ!ಪಾಕಾಂ.ಗಾ1ಅರ ಸೂತರೋಜೆಯಲಾಜಿ 
ರಂಗದಲಿ (ತೊರರಾ. ೬-೫೦-೩). (ಸೆಣಸು, * - ಕಾಲಿ) 

ಸೆಣಸುಗ (ನಾ). ಸ್ಪರ್ಧಿಸುವವನು; ಹುರುಡಿಸುವವನು: ""ಸ್ಪರ್ಧಮಾನಃ; ಇ 
ಸೆಣಸುಗಂ''(ಕಾಶಕೃ. ೮೧). ೨. ಕೋಪಿಸುವವನು; ರೇಗುವವನು: ರೋಷಾ (ರೋಪ್ಟಾ) 

ಸೆಣಸು 4 -ಗೃ) 


೧೦೭-೧೧; 1068); 


= ಸೆಣಸುಗಂ'' (ಕಾಶಕ್ಕ. ೫೮). 


46 ಸೆಣಿಯ ಹುಲ್ಲು (ನಾ). ಒಂದು ಬಗೆಯ ಸಸ್ಮ: "" ಶ್ರೆಣಿಕಾ - ಸೆಣಿಯ ಹುಲ್ಲು 


(ಚೇಣಿಯ ಹುಲ್ಲು?)'' (ಓಷಧಿ. ೧೭೦). [7+ ಹುಲ್ಲು (« ಪುಲ್‌) 


ಸೆಣೆ 
1 


ಸೆಣೆ, (ಕ್ರಿ). ಕೋಪಗೊಳ್ಳು; ಸಿಟ್ಟಾಗು: ""ಸೆಣೆ - ಕ್ರೊಧೇ'' (ಶಮಧಾ); 
ಲೋಗರೇನಾನುಮನೊಂದಣಕದಿನೆಂದೊಡೆ ಮುನದೊಳ್‌ ಸೆಣೆಯದಿರೊಳ್ತಪ 
ದೊಳರ್ತಿಗುಂದದಿರಿನಿಸುಂ (ಧರ್ಮಾಮೃ. ೫-೧೫೪); ಸೆಣೆಯದಿರು ತಾತ ಗುರುದೇವನಲಿ 
(ಹೆಚ್ಚೆರ. ೩೬-೧೬); ಕಿನಿಸಿನಿಂ ಹಿರಿಯರೇನೋ ತೋರ್ಪರಿನಿತಂ ಮುಡಿಕಟ್ಟೆ 
ಮೇಣು ಮರ್ದೆನಲ್ಕೊಬ್ಬನಂ ಸೆಣೆದು ಮುಡಿಪಿಕ್ಕದೇಂ ಬೇಡಮೆಂದನಿನ್ನೊಬ್ಬಂ 
(ಕಾಲೂರ. ೧81೪-೩೯೪೦). 

ಸೆಣ್ಣೆ "ಸೆಳ್ಳೆ' ನೋ. 

ಸತ್ತೆ, ಸತ್ತೆ, ಸದೆ, ಸೆದೆ (ನಾ). ೧. ಒಣಗಿದ ಕಸ; ತರಗು: ಊರ 
ದೇವತೆಗಳನಾರಾಧಿಸಲು ನಿತ್ಮ ನೀರೊಳು ಯಜ್ಞವ ಮಾಡಿದ ತೆರನಂತೆ ಆರನು ಹೊಂದದೆ 
ಹಾರಿ ಹೋಗುವದ್ಕೆಯ ನೀರಾಡಿ ಸೆತ್ತೆಯ ವಾರೆ ತೋಡಿದಂತೆ (ಎದಾಕೃ. ೧೦೬-೭). 
೨. (ಪ್ರಾಣಿಗಳ) ಗರ್ಭದಲ್ಲಿರುವ ಕೂಸಿನ ಚೀಲ; ಮಾಸು: ಸತ್ತೆ ಹೊಟ್ಟೆ 
ಯೊಳಗೇ ಉಳಿದು ಹಸು ಸತ್ತಿತು (ರೂಢಿ). ೩. ಪಾಪ; ದೋಷ: ತ್ರಿವಿಧಸೆತ್ತೆಯ 
ಸರ್ವೇಂದ್ರಿಯ ಬೆಳೆದ ಪಾಂಸೆಯ ಮಟ್‌ಯಲಿ ತಪ್ಪಿಹೋಯುತ್ತು ಮತ್ತೃ(ಸರ್ವವ. ೬೦-೩೧೬). 
ಸತ್ತ್ವ: ೪. ಪೊದೆ; ಮೆಳೆ: ಗಿಡಗೆಂಡೆಸತ್ತೆ ದಟ್ಟವಾಗಿ ಬೆಳೆದಿದ್ದ. .. ದಾರಿಯ ಮೂಲಕ 
ಅವಳು ಬರುತ್ತಿದ್ದಳು (ಪುನರು. ೨೭೫). ಸದ್ಮೆ: ೧. ಹುಲುಕಡ್ಡಿ ಮೊದಲಹ ಕಸವು 
ಸದೆಯೆಲೆ ಸೊಪ್ಪುಸೊಡಗುವಿನಿಸುವಅಸಿ ಕಾಣದೆ (ಬಸಪು. ೧೬-೨೨). ೩. ಆ ಸಸಿಯ 
ಮುಟ್ಟುವ ಸಪ್ತವರ್ಣದ ಸದೆಯನು ಕಳದು (ಸರ್ವವ. ೧೦೬-೫೬೮).೪. ಆ ಸದೆಯಲ್ಲಿ 
ಎಲ್ಲಿಯಾದರೂ ಅಡಗಿದ್ದ ಹಾವುಗೀವು ಕಚ್ಚಿತೊ (ಮಲೆಮ. ೮೪೦). ೫. ಅನಗತ್ಯವಾಗಿ 
ಬೆಳೆದ ಪೈರು; ಕಳೆ: ಕೆಯಿ ಬೆಳೆವಲ್ಲಿ ಸದೆಗೆ ಮುನಿವರಲ್ಲದೆ ಬೆಳೆಗೆ ಮುನಿದವರುಂಟೆ 
(ಸಕವ ಕ. 1, ೧೭೩-೨೬೫); ಅವು ಜಾಗರೂಕತೆಯಿಂದ ಆ ಹುಲ್ಲಿನ ಸುತ್ತಮುತ್ತಲಿನ ಸದೆ 
ತೆಗೆಯುತ್ತವೆ (ಮತಂಓ. ೩೬). ೬ . ಹಿಪ್ಪೆ; ಚರಟಿ: ಸಿಹಿಗಬ್ಬನ ರಸಗೊಂಡಾ ಸದೆಯಂ 
ಬಿಸುಡುವಂತೆ (ನೀತಿಸಾ. ೨೭೭). ಸೆದೆ: ೧. ಗುರುತು ಕಾಣದಂತೆ ಮೇಲೆ ಕಡ್ಡಿಗಳನ್ನು 
ಹಾಸಿ ಸೊಪ್ಪುಸೆದೆಗಳಿಂದ ಮುಚ್ಚುತ್ತಾರೆ (ಪ್ರವಾಇ. ॥ ೩೪೩). ಪಿ. ಗೂದೆ: ಪದೇ 
ಪದೇ ಮುಕ್ಕರಿಸುವುದರಿಂದ ಆಸನದ ಸೆದೆಯು ಹೊರಗೆ ಹೊರಟುಕೊಳ್ಳುವುದು 
(ಗ್ರಾಮಾಕ. ೧೬೯). 

ಸದೆಸಟ್ಟು ಎ ಸೊಪ್ಪುಸದೆ; ಕಸ; ಗೊಬ್ಬರ: ವಾಯವಾಯ್ತಹಿಪಾಶ ಪದ್ಮಜ 
ಸಾಯಕವು ಸಟ್‌ಯಾಯ್ತು ಸದೆಸಟ್ಟಾಯಿತನುಜನ ಬಿಣ್ಣು (ತೊರರಾ. ೬-೪೧-೩); 
ಕಲ್ಕೊರಡು ಸದೆಸಟ್ಟು ಪುಲ್ಪೊರೆಗಳಾಂತವರ್‌ ನಿಲ್ಕಿದರ್‌ ಪುರದಗಳನು (ಚಿಬಪು. ೪೨-೨೯). 
ಸದೆಸೊಪ್ಪು ಎ ಸದೆಸಟ್ಟು: ಬಿಗಿದೆವೆಯುದಿರ್ಧ ಕಣ್ಣೆ ಕಾಡಿಗೆಯೆಚ್ಚಿ ಸದೆಸೊಪ್ಪನಣಲೊ 
ಳಡಸಿ . .. ಮುದುವಾಜ್‌ರ್ದಳು (ಹಚಕಾ.೪-೨೭). 
ದೇ. ॥ ತಮಿ. ಚೆತ್ತೈ, ಚೆತ್ತಲ್‌, ಚೆತುಕು; ಮಲ. ಚೆತ್ತ, ಚೆಜ್ಮ; ತುಳು. ಸೆದೆ; ತೆಲು. ಚೆತ್ತ) 


ಸೆದಗೆ (ನಾ). ಎ ಸೆತ್ತೆ ೧: ಕುಡಿವಾಗಳಮೃತಶರಧಿಯನೆಡೆಸಿಲ್ಕಿರೆ ಸೆದಗೆಯಂತೆ 
ಕೂರಲೊಳ್‌ (ವೃಷವಿ. ೩೭-೯೨). [ಆ ಸೆತ್ತೆ) 
ಸೆದೆ "ಸೆತ್ತೆ' ನೋ. 


ಸೆನಿಗ (ನಾ). ಒಂದು ಬಗೆಯ ಸಸ: (ಮಡಗಿ. ೬೩-೧೨೮೮). [?] 

ಸೆಬೆ, ಶಬೆ (ನಾ). ಒಂದು ಬಗೆಯ ಉರುಳು; ಬೇಟೆಯ ಒಂದು ಸಾಧನ: 
ಸೆಬೆ ಒಡ್ಡಿ ಕಾಡುಕೋಳಿ, ಚಿಟ್ಟುಕೋಳಿ ಹಿಡಿಯುವುದು (ಮಲೆಮ. ೯೩); ಹೋಗಿ 
ನೋಡುತ್ತಾರೆ, ಸೆಬೆಗೆ ಹಕ್ಕಿ ಸಿಕ್ಕಿಬಿದ್ದಿದೆ (ಕಾನೂರು. ೬೪). ಶಬೆ: ಕೋವಿಯ ಬಿಲ್ಲಿಗೆ 
ಸಂಪರ್ಕವಿರುವಂತೆ ಮೃಗ ಬರುವ ದಾರಿಗೆ ಅಡ್ಡಲಾಗಿ ಉದ್ದವಾದ ಸೂತ್ರಬಳ್ಳಿಯೊಂದನ್ನು 
ಕಟ್ಟುತ್ತಾರೆ. ಸೂತ್ರದ ಬಳ್ಳಿಯನ್ನು ಮೃಗ ಎಡವಿದೊಡನೆ ಶಬೆ ಸಿಡಿದು ಬಿಲ್ಲು ತನ್ನಷ್ಟಕ್ಕೆ 
ತಾನೆ ಅಮುಕುವಂತಾಗುವ ವ್ಯವಸ್ಥೆ ಮಾಡುತ್ತಾರೆ (ಪಂಜಪಂ. ೨೨). (1) 

ಸೆಬೆಯೊಡ್ಡು (ಕ್ರಿ). (ಹಕ್ಕಿಗಳನ್ನು ಹಿಡಿಯಲು) ಬಲೆ, ಉರುಳು 
ಮೊದಲಾದುವನ್ನು ಅಳವಡಿಸು: ಗಂಗ ಸೆಬೆಯೊಡ್ಡ ತೊಡಗಿದನು. ಸೆಬೆಯೊಡ್ಡಿ 
ಪೂರೈಸಿತೆಂದು ತಿಳಿದು ವಾಸು ಕೈಬಟ್ಟಕೂಡಲೆ ಅಕಸ್ಮಾತ್ತಾಗಿ ಕಣೆಯ ಕಡ್ಡಿ ಸಿಡಿಯಿತು 

(ಸಬೆ *- ಒಡ್ಡು] 

ಸೆಬ್ಬ, ಸೆಬ್ಬೈ (ನಾ). ಒಂದು ನಾಡಿನ ಹೆಸರು: ಸೆಬ್ಬಿ ಮೂವತ್ತನಾಳುತ್ತಂ 


(ಕಾನೂರು. ೬೫). 


೮೬೮೨ 


ಸೆರೆ 


4 


(ಇಆ. ೫, ೨೫೬-೧೪;971). ಸೆಬ್ಬೈ: ಸ್ವಸ್ತಿಶ್ರೀ ಸೆಬ್ಸೆಣ್ನಾಡ ಮಾಜನ (ಎಕ. ೫5), ಮುಳಬಾ. 
೧೫೬-೧; 8 ನೆಯ ಶತ). 1) 


ಸೆಬ್ಸೈ "ಸೆಬ್ಬಿ' ನೋ. 
ಸೆಬ್ಬೈ "ಶಬ್ಬಿ' ನೋ. 


5| ಸೆಮ್ಮು (ನಾ). ಆಸ್ತಿ; ಸ್ವತ್ತು: ಅಂತಯ್ದು ಸ್ವಳಂಗಳಾಗಿ ಬೀಚರಸಯ್ಮಂಗಳು 


ತ(0)ಮ್ಮ ಸೆಮ್ಮಿನ ಒಂದು ವೃತ್ತಿಗೆ ಆ ದಶಕದ ಮಹಾಜನಂಗಳನೊಡಂಬಡಿಸಿ 
ಹಸುಗೆಯಂ ಧ್ರುವಉಂಡಿಗೆಯಾಗಿ ಹಿಡಿದ ದೋ ೫x ಯ ಗದ್ದೆ ಕಂಬಂ ನೂಜಯಿವತ್ತುಮಂ 
೬ ೬. ಕೊಟ್ಟರು (ಸಾಇಇ. i, ೨೯೫-೨೫; 1172). 

[P ಇದು " ಸೊಮ್ಮು' ಎಂಬುದರ ಅಪಲಿಖಿತವರಬಹುದೆ?) 


10['ಸೆರಗ್ಳು “ಸೆಅಂಗು' ನೋ. 


25 


40 


45 


ಸೆರಗ್ಮು (ನಾ). ೧. ಅಪಾಯದಶಂಕೆ; ಭೀತಿ: ಎಮ್ಮರಸರ ನಚ್ಚಿನೆಚ್ಚ ಶರಮಂ 
ಸೆರಗಿಲ್ಲದೆ ಕೊಂಡು ಬರ್ಪಿರೇ (ಪಂಪಭಾ. ೮-೧೭); ಸೆರಗುಮಂ ಬೆರಗುಮಂ ಬಗೆಯದೆ 
ಸದ್ರತ್ನಮಂ ಕೊಳೆಂ (ಧರ್ಮಾಮೃ. ೬-೬೮); ಭೋಗಂ ನಿರ್ವೇಗಮಂ ಪುಟ್ಟಿಸೆ ಸೆರಗನಣಂ 
ಪಾರದೆ (ವರ್ಧಮಾ. ೧೦-೫೩); ಸೆರಗುಂ ಬೆರಗಿಲ್ಲದ ವೀರವೆಮ್ಮಬರ್ಮ್ಮಂಗೆ ನಿಜಂ 
(ಎಕ.೫,ದಾವಣ. ೪೨-೫೯; ಸು.!160). ೨. ಅಪರಾಧ; ಪಾಪ: ಸೆರಗಕ್ಕುಂ ಮೆಯ್ಲರೆದಾ 
ನಿರಲೆಂದು ನಿಜಸ್ವರೂಪಮಂ ತೋಟಜುವುದುಂ (ಪಂರಾಮಾ. ೧೧-೯೨). 

ಸೆರಗಂ ಪಾರು, ಸೆರಗುವಾರು - ಅಪಾಯವನ್ನು ನಿರೀಕ್ಷಿಸು: ಸೆರಗಂ ಪಾರದೆ ಮತಿ 

ಮತ್‌ದಿರದೆ . . . ಖಚರಶ್ರೀಯನುಖಿದನಾ ಜಿನಚಂದ್ರಂ (ಶಾಂತಿಪು. ೭-೬೯); ಸೆರಗುವಾರದೆ 
ಚಕ್ಕನೆ ಬಿಟ್ಟು ರಾಜ್ಯಮಂ (ಧರ್ಮಾಮೃ. ೧೧-೧೯೭). ಸೆರಗಂ ಚೆರಗಂ ಪಾರು ನ ಅಪಾಯ, 
ಉಪಾಯಗಳನ್ನು ನಿರೀಕ್ಷಿಸು: ಅಗುರ್ವಿಸುವ ಸೆರಗಂ ಬೆರಗಂ ಪಾರದ ಬಲ್ಸೈಯ 
ಬಂಟರ ಪೆರ್ವಡೆಯಂ ಜರ್ವಿ ಕೆತ್ತಿಸುತು೦ (ರಾಮಾಶ್ವ. ೯೦-೨೬). ಸೆರಗಂ ಬೆರಗಂ ಬಗೆ ಎ 
ಅಪಾಯ, ಉಪಾಯಗಳನ್ನು ಎಣಿಸು, -- ಆಲೋಚಿಸು: ಇಲ್ಲಿ ಸೆರಗಂ ಬೆರಗಂ 
ಬಗೆಯೆಂ ದ್ವಿಜೋತ್ತಮಾ (ಪಂಪಭಾ ೩-೬); ಸೆರಗಂ ಬೆರಗಂ ಬಗೆಯದೆ . . . ಕರಿಯ 
ದಂಡೆಯಂ ತೂಂಕಿದವೊಲ್‌ (ಗದಾಯು. ೨-೨೨); ಸೆರಗಂ ಬೆರಗಂ ಬಗೆಯದೆ ಪುರಮಂ 
ಪೊಅಮಟ್ಟು (ಪಂರಾಮಾ. ೧೦-೧೯). [ದೇ. ಗ ತೆಲು. ಸೆರಗು] 

ಸೆರಗುವಾಖ್‌? (ಕ್ರಿ). (?) :ನರಪತಿ ಬೆನ್ನೊಳಿಟ್ಟೊನಿದಿರಾನ್ರುದು ವೈರಿಸಮೂಹಮಿಲ್ಲಿ 
ಮಚ್ಚರಿಸುವರೆಲ್ಲರುಂ ಸೆರಗುವಾಟ್ಲಿಪೊರ್‌ (ಎಕ. ೫, ಮಂಡ್ಮ. ೪೧-೧೭; 950). 

(P ಇದು "ಸೆರಗುವಾರ್‌' ಎಂಬುದರ ಅಪಲಿಖಿತವಿರಬಹುದು) 

ಸೆರಗುಹಿಡಿ "ಸೆಅಗುವಿಡಿ' ನೋ. 

ಸೆರಗೊಡ್ಡು "ಸೆಅಗೊಡ್ಡು' ನೋ. 

ಸೆರಪು "ಸೆಅಪು' ನೋ. 

ಸೆರವಟ್ಟಣಿ (ನಾ). ಮಲ್ಲಯುದ್ಧದ ಒಂದು ಪಟ್ಟು: ಆಂ ಪಿಡಿದುದೆ ಕತ್ತರಂ 
ಕರವಳಂ ಸೆರವಟ್ಟಣಿ ಹತ್ತೆ ಡೊಕ್ಕರಂ ಚಡಿಕೆ ತುಳಾಡಿ ಪೊಟ್ಟಮುಡುಹಂ ಮುಹಡಂ 
ದಣುವಟ್ಟಿ ಪಟ್ಟಿಸಂ (ಅನಂಪ- ೨-೨೭). "ಸಿರಣವಟ್ಟಿ' ಪರಾ. (1 

ಸೆರೆ (ಕ್ರಿ). ತುರಿ; ಹೆದೆ: ಉಂಡೆಗುಂಬಳಕಾಯ ಮೇಲಣ ಹಸುರ ಕೆತ್ತಿಕೊಂಡು . . . 
ಬಿತ್ತಮಂ ಸೆ|ಪಾಠಾಂ. ನೆ]ರೆದದಯೊಳಿನಿಸಿಲ್ಲದಂತೆ ತೆಗೆದು (ಸೂಪಶಾ. ೫-೨೩); ತೆಂಗಿನ 
ಹಣ್ಣುಕಾಯ ಸಣ್ಣನಾಗಿ ಸೆರೆದು ತನಿರಸವ ತೆಗೆದುಕೊಂಡು . .. ಅಣಿಲೆಕಾಯ ಚೂರ್ಣವ 
ಹಾಕಿ ತೆಗೆದುಕೊಳ್ಳಲು ಸರ್ವಾತಿಸಾರ ಹರ (ವೈದ್ಯಸಾ. 1 ೨೧೩). 1ಇಹೆರೈ)] 

ಸೆರೆ "ಸೇರೈ' ನೋ. 

ಸೆರೆ “ಸೆಟ್ಮೆ' ನೋ. 

ಸೆರೆ, ಸೆಲ್ಕೆ (ನಾ).೧. ನರ; ರಕ್ತನಾಳ: ""ನಾಳೀಪತ್ರಂ, ಸಿರಾ-ಈ ೨ ಸೆರೆ'' 
(ಹಲಾಯು. ೧೨೯-೯೮); ಕೊರಳ ಸೆರೆ ಹಿಗ್ಗಿದವು. .. ಪಾಥರ೯ಗೆ (ಕುವ್ಮಾದ್ರೋ ೮-೭); ಗಂಟಲ 
ಸೆರೆಗಳುಬ್ಬಿ ಕೇಳುವ ಸಂಕಟ (ಪುರಂದ. ೧-೧೬೪-೨); ಎರಡೂ ಗಂಡಸ್ಥಲಗಳ ಮೇಲಿನ 
ಸೆರೆಗಳು ಉಬ್ಬಿ ಪಟಪಟನೆ ಹಾರಿಕೊಳ್ಳುತ್ತಿದ್ದವು (ಆಜೋಲೀ. ೯೦). ೨. ಮರ್ಮ: 
ಆಯ: ಸೆರೆ ನೋಡಿ ಕೀಲು ಹೊಡೆದ («ಒಡ್ಡಿಉ. ೮0). ಸೆಲ್ಮೆ: ೧. ಆಚಾರ್ಯರ 
ನೆನಪಾಗಿ ದಾಸರ ಕುತ್ತಿಗೆಯ ಸೆಲೆ ಬಿಗಿದುಬಂದಿತು (ರೂಪಸ.೧೬). ೩. ಗ್ರಂಥಿ: 


ಸೆರೆ 


ಧೂಪಹಾಕಿದರೂ ಮಾನಿನ ವಾಸನೆ ಮನೆಯಿಂದ ಹೋಗಿಲ್ಲ. ಅದರ ಹತ್ತಿರಕ್ಕೆ ಹೋದರೆ 
ಮೂಗಿನ ಸೆಲೆ ಒಡೆದುಹೋಗುತ್ತದೆ (ಶಿವರಾ.೧೪); ದುರ್ನಾತದ ಗಾಳಿ ಅವನ ಮೂಗಿನ 
ಸೆಲೆಗೇರಿತು (ಪುನರು. ೫). 
ಸೆರೆಯಂ ಬಿಜಿಸು ಜ ರಕ್ತನಾಳವನ್ನು ಕತ್ತರಿಸು: ನಡೆ ನಾರಾಚದ ನೋವಿನ 
ನಡುಕಂ ಪಿರಿದಾಯ್ತು ಸ(ರ್ಪಯೋನಿ।ಯ ಸೆರೆಯಂ ಬಿಡಿಸಿದವೊಲೆಚ್ಚು ಪಾಯ್ದ 
ತ್ತೊಡನೊಡನೆ ಕದುಷ್ಠಕೃಷ್ಣರುಧಿರಜಲೌಘಂ ( ಸೆರೆಯಂ ಬಿಡು ನ 
ಸೆದೆಯಂ ಬಿಡಿಸು: ಅನುಕ್ರಮದಿಂ ಸೆರೆಯಂ ಬಿಡುವುದು ಕುಷ್ಠರೋಗಮಿವಜ್‌ಂ ಕಿಡುಗುಂ 
(ಲೋಕೋಪ. ೯-೧೧೦). ([ಇ ಸಂ. ಶಿರಾ) 
ಸೆರೈ,. ಸೇರೈ (ನಾ). ಒಟ್ಟಿಲು; ರಾಶಿ(?): ಅದಜ ತದನನ್ತರ ಕಗ್ಗಲ್ಲ ಸೆರೆಯ 
ನಿಟ್ಟೆ ಅದಲ ತದನಾನ್ತರ ಕುಂಟೆಯ ತಡಗೋಡ ಮೇಕೆಲ್‌ಯಾಲ (ಸಾಇಇ. x - 
೪೧-೨೪: 11ನೆಯ ಶತ). ಸೇರೆ: ಅನ್ತು ಬಲೆ ಕೋಲೇರಿಯ ಪಡುವಣದೆಸೆಯ ಕಲ್ಲುಸೇರೆ 
(ಸೌಣಣ, WK -i ೪೧-೧೯; 11 ನೆಯ ಶತ). [ಆ ಸರ್ಮಿ! 
ಸೆರೆ, ಶರೆ (ನಾ). ಹೆಂಡ; ಮದ್ಕ: ಕಾಮಭಕ್ಷ ಶಹಾಜಾದರು ಹಗಲೆಲ್ಲ ಸೆರೆಯ 
ಗುಂಗಿನಲ್ಲಿರುಳ್ತಾರೆ "ಹಂಸಾ. ೧೩೧): ಸೆರೆಯ ಮಬ್ಬಿನಲ್ಲಿ ಮನುಷ ಏನೇನೋ 
ಒದರಾಡುತ್ತಾನೆ (ಹೂಸಬೆ. ೧೦); ಮಾಡದಲಿ ಈಗ ಸೆರೆಯ ಬರಿದಾದ ಬಾಟಲಿಗಳು 
ಅವುಗಳ ಬೂಚುಗಳು ಮಲಗಿವೆ (ಹೊಲವ. ೨೨೫). ಶರೆ: ತಿರಿಕನನು ಕರತಂದು ಧರಣಿಯ 
ಚರಿತದೊಳಗಿರಿಸಿದರೆ ಮರ್ಕಟ ಶರೆಯ ಸೇವಿಸಿದಂತೆ ಕುಣಿವರೆ (ಬಜ್ಜಪು. ೬೨-೫೪); (ಇಪ್ಪೆ) 
__ -... ಇದರ ಹೂವಿನಿಂದ ಶರೆಯನ್ನು ಮಾಡುವರು (ಕಛಾಗ. ೩೬). | ಸಂ. ಸುರಾ?) 
ಸೆರೆಗಣ್ಣು 'ಸೇರೆಗಣ್‌' ನೋ. ' | 
ಸೆರೆಗತ್ತಿ (ನಾ). ಹೆರೆಯುವ ಕತ್ತಿ,- ಚೂರಿ: ತೋಡಿ ಗುಂಡಿಯಂ ಮಾಡಿ 
ಸೆರೆಗತ್ತಿಯೊಳು ಮತ್ತದಜ ದಿಂಡುಮಂ ಪೂರಿಸಿದ ಬಿತ್ತಮಂ ಸೆರೆದದಲೊಳಿನಿಸಿಲ್ಲದಂತೆ 
ತೆಗೆದು (ಸೂಪಶಾ. ೫-೨೩). ಸೆರೆ, *- ಕತ್ತಿ) 
ಸೆರೆಗಾಲ್‌ (ನಾ). ನರಗಳು ಉಬ್ಬಿರುವ ಕಾಲು: ಕರಿಗೊರಡನುಡುವಡರ್ದವೆನಿಪ 
ಸೆರೆಗಾಲ್ಗಳಿಂ ಬಿಡದೆ ಪೊಡೆವಡೆ (ಉದಂಉ. ೨೭೧). (ಸೆರೆ * ಕಾಲ್‌] 
ಸೆರೆಗಾವಲು (ನಾ). ಸೆರೆಯಾಳುಗಳನ್ನು ಕಾಯುವಿಕೆ: ತಾವು ಆತನಿಗೆ ಸೆರೆಗಾವಲ 
ಬಂದಿಕಾರರೆಂಬುದನ್ನು ಎಂತೂ ಬಟ್ಟುಕುಡದಿರಬೇಕು (ಬೆಟ್ಟಅ. ೧೬೬-೧೬). 
ಗೆರೆ (ಆ ಸೆಚ್ಛ) * ಕಾವಲು (ಆ ಕಾವಲ್‌)! 
ಸೆರೆಗುಡುಕ (ನಾ) ಮದ್ಮಪಾನ ಮಾಡುವವನು; ಹೆಂಡಕುಡುಕ: ಸೆರೆಗುಡುಕರ 
ಪರಿಭಾಷೆ ಸಹ ಅವನಿಗೆ ಪರಿಚಿತವಾಗಿದೆ (ತಎನಿ. ೯೪); ನನ್ನ ತಂದೆ ಸೆರೆಗುಡುಕ 
(ಆಶ್ರಮ. ೫೮). (ಸೆರೆ 1- ಕುಡುಕ (« ಕುಡಿಕ)) 
ಸೆರೆಗ್ಗೈ "ಸೇವೌಗೆಯ್‌' ನೋ. 
ಸೆರೆಗ್ಗೈ "ಸೇರೆಗೆಯ್‌' ನೋ. 
ಸೆರೆಗೈಗಣ್‌ (ನಾ). ಬೊಗಸೆಗಣ್ಣು; ದೊಡ್ಡಕಣ್ಣು : ಸೆಕ್ಕುಂದುಖುಬಿನ ಸೆರೆಗೈಗಣ್ಗಳ 
| ಪೆಣ್ಮಕ್ಕಳ ತಂಡಂ ನಡೆತಂದುದು (ಜಯಕಾ. ೫-೩೭). 
ಸರೆಗ್ಮೆ (ಆ ಸೇರೆಗೆಯ್‌) 4 ಕಣ್‌] 
ಸೆರೆತುಂಬು (ಕ್ರಿ). ಬೊಗಸೆ ಭರ್ತಿಯಾಗು; ಅಂಗೈತುಂಬು: ಬಿದ್ದಕ್ಕಿಗಳ 
ಸೆರೆತುಂಬಲಾಯ್ಡು ತಂದು (ಗುರುಚಾ. ೮-೭೪). [ಸೆರೆ (ಆ ಸೇರೈ) *- ತುಂಬು 
ಸೆರೆತುಪ್ಪ "ಸೆರೆದುಪ್ಪ' ನೋ. 
ಸೆರೆದುಪ್ಪ, ಸೆರೆತುಪ್ಪ (ನಾ). ಒಂದು ಬೊಗಸೆ ತುಂಬುವಷ್ಟು ತುಪ್ಪ: 
ಹೀರಯೆಳೆಗಾಯ ಕುಯುದಾಕ್ಷಣದಿ ತಂದದಣ ಧಾರೆಯಂ ಕೆತ್ತಿ ಸಂಬಳಿಸಿ ಸೆರೆದುಪ್ಪ 
ಸೆರೆನೀರು|ಪ್ಪು! ನೀರುಳ್ಳಿ ಕರಿಬೇವು ಕೊತ್ತುಂಬರಿಯನಿಕ್ಕಿ (ಸೂಪಶಾ. ೫-೧). ಸೆರೆತುಪ್ಪ: 
ನೆಲ್ಲಕ್ಕಿ ಅನ್ನ ಸೆರೆತುಪ್ಪ ಉಂಡೋಗ್ರಿ (ಗೌರಪ ೫-೧). ಸೆಲೆ (£ ಸೇರೈ) 4 ತುಪ್ಪ) 
ಸೆರೆದುಜುಗಲ್‌ (ನಾ). ನರಗಳ ಸಮೂಹ; ರಕ್ತನಾಳಗಳ ಗುಚ್ಛ: ಸೆರೆದುಜುಗಲ್ಮೆ 
ಯೈಲ್ಲಮನಿರದಡರೆ ಜರಲ್ಲತಾವಿತಾನದಿನೆತ್ತಂ ಪರಿವೇಷ್ಟಿಸಿರ್ದ ಪರಿಣತ ಸುರತರುವಂ 
ಪೋಲ್ತು ಸೊಗಯಿಸಿರ್ದಂ ಮುನಿಪಂ (ಕಾದಂಪೂ. ೨೪೩೬). (ಸೆರೆ * ತುಜುಗಲ್‌] 
ಸೆರೆದೆಗೆ (ಕ್ರಿ). ನರ ಸೆಳೆದುಕೊಳ್ಳು: ಕೆಮ್ಮನಿಟ್ಟಿಗೆಗಳಿಂದಿಡಲುಡಿದ ಕಯಳಿಂ 


ಪಭಾ ೧೨-೩೧). 


೮೬೮೩ 


5 


10 


15 


| 
3s 
40 i 


ಸೆರ್ಕು 
[3 


ಸೆರೆದೆಗೆಯೆ ಸೂಜಿಯಿಂ ಪೊಲ್ತಿರ್ದ ಕಯ್ಗಳಿಂ ಅಅಯದೆಸಗಿದ ರಸಾಯನದ ಸೇವನೆ 
ಯಿಂದ (ಕಾದಂಉ. ೨೭೧). (ಸೆರೆ + ತೆಗೆ J ಕ 
ಸೆರೆನಾಡು (ನಾ). ಒಂದು ಪೃದೇಶದ ಹೆಸರು: ಅರಸ ಸೆರೆನಾಡೊಳ್‌ ಬೆಳಚವ್ವಾಡಿಯ 
ಮಹಾಜನಕ್ಕೆ ನೆಲ್ಲಕ್ಕಿಯ ಬಿಟ್ಟನ್‌ (ಎಕ. ೪, ಗುಂಡ್ಲುಪೇ. ೨೦-೫; 720). (ಸೆರೆ, * ನಾಡು] 
ಸೆರೆನೆಗೆ (ಕ್ರಿ). ನರ ಉಬ್ಬು; ರಕ್ತನಾಳ ಬಪ್ಪವಾಗು: ಕೆಲಬಲನ ನೋಡಿ ಬೆಚ್ಚುವ 
ದೃಷ್ಟಿ ಸೆರೆನೆಗೆದ ಗಂಟಲ್‌. . . ಕೂಡೆ ತೋಅಲು (ಹಚಕಾ. ೬-೩೩). (ಸೆರೆ * ನೆಗೆ] 
ಸೆರೆಬಡಕ (ನಾ). ಹೆಂಡದ ಗೀಳು ಹಿಡಿದವನು; ಹೆಂಡಗುಡುಕ: ಕರುಣವು 
ಸೆರೆಬಡಕರ ಹೆಂಡರುಮಕ್ಕಳ ಕಣ್ಣಿನೊಳಗಡಗಿಕೊಂಡಿತ್ತು (ಸಾಹಸಂ. ೧೭೬). 
(ಸೆರೆ * - ಬಡಕ್ಕ(< - ಬಡಿಕ್ಕ)) 
ಸೆರೆಬಿಗಿ (ಕ್ರಿ). (ಕೊರಳಿನ) ನರಗಳು ಎಳೆದುಕೊಳ್ಳು, - ಸೇದಿಕೊಳ್ಳು: 
ಶೋಕಜಲಬಿಂದು ತೆರಳಿ ಸೆರೆಬಿಗಿದು ಗದುಗದಿಸಿ ಬಿಕ್ಕುತೆ ಬಿದ್ದು (ಬಸರ. ೫-೧೯); ಆನಂದಾಶ್ರು 
ಕಣ್ಣಳೋಳ್ಕಳಧಳನೆ ಸುರಿಯೆ ನುಣ್ಣೊರಳ ಸೆರೆಬಿಗಿಯೆ (ಪದ್ಮಳಾ. ೭-೨೮); ದೃಗುಯುಗಳ 
ನೀರೇಜ್‌ದವು ಸೆರೆಬಿಗಿದು ಹಲುಬಿದನಕಟ (ಕುವ್ಮಾದ್ರೊ. ೧೨-೧). ಸೆರೆ * ಬಿಗಿ] 
ಸೆರೆಬಿಡಿಸು (ಕ್ರಿ). ಬಂಧನದಿಂದ ಮುಕ್ತಿಗೊಳಿಸು; ಸೆರೆತಪ್ಪಿಸು: ಪಾಪಿಗಳ ಸೆರೆಬಿಡಿಸಿದ 
ಶರಣಾಗತವಜ್ರಪಂಜರ ಪರಶಿವನೆ (ಸಾಂದಕಾ. ೩-೨); ಒಲಿದೊಮ್ಮೆ ಸೆರೆಬಿಡಿಸು, 
ನಿಲದೋಡುವೆನು (ಕಎಪು. ೩೩-೩)- (ಸೆರೆ ( ಸೆಟ್ಮೆ) 4 ಬಿಡಿಸು) 
ಸೆರೆಬಡು (ಕ್ರಿ). ಬಿರುಕುಬಿಡು; ಸೀಳು: ಸಾವಿರಾರು ವರುಷಗಳ ಬಿಸಿಲು ಮಳೆಗಳಿಂದ 
ಹವೆಯ ಬದಲಾವಣೆಯಿಂದ ಈ ಬಂಡೆಗಳು ಸೆರೆಬಿಟ್ಟುವು (ಬಾಲಪ್ರ. ೬ ೨೬೯). 
(ಸೆರೆ, * ಬಿಡು] 
ಸೆರೆಮನೆ "ಸೇಆೌವನೆ' ನೋ. 
ಸೆರೆಯಂಗಡಿ (ನಾ). ಹೆಂಡ ಮಾರುವ ಅಂಗಡಿ; ಪಡಖಾನೆ: ಸೆರೆಯಂಗಡಿಯ 
ಉನ್ಮತ್ತ ಪರಿವೇಷದಲ್ಲಿ ವರ್ಣದ್ವೇಷದ ಅಮಾನುಷಚಿತ್ರ ಅವನಿಗೆ ಕಾಣುತ್ತದೆ 
(ಹೊಸಿ.೨೯೦). (ಸೆರೆ 3- ಅಂಗಡಿ (-ಆ ಅಂಗಾಡಿ)) '` 
ಸೆರೆಯಾಳ್‌, ಸೆರೆಯಾಳು (ನಾ). ಬಂಧನಕ್ಕೆ ಸಿಕ್ಕಿದ ವ್ಯಕ್ತಿ; ಬಂದಿ; ಖೈದಿ: 
ದೇವರು ಸೆರೆಯಾಳ್‌, ದೇಗುಲ ಸೆರೆಮನೆ, ಕಾವಲು ಪೂಜಾರಿ (ಕೋಗಿಲೆ. ೭೬-೧). 
ಸೆರೆಯಾಳು: ಹೆಣ್ಣಾಗಿ ಹುಟ್ಟಬಾರದು ಹುಟ್ಟಿದರೂ ಗಂಡಿನ ಸೆರೆಯಾಳಾಗಬಾರದು 
(ಕಾವೇರಿ. ೧೯೪); ಈ ರೋಗವು ತನ್ನ ಸೆರೆಯಾಳಿಗೆ ಇತರರಿಂದ ಸಹಾನುಭೂತಿಯನ್ನು 
ಆಮಂತ್ರಿಸುತ್ತದೆ (ದೇಕನ್ಮೆ. ೨೫). [ಸೆರೆ (ಅ ಸೆಲ್ಸ್‌) 3- ಆಳ್‌) 
ಸೆರೆಯಾಳು "ಸೆರೆಯಾಳ್‌' ನೋ. 
ಸೆರೆಯಿಂಗು (ನಾ). ಒಂದು ಬಗೆಯ ಇಂಗು: ಪುರಮಿಂಗು . 
ಪಂಚಭಾಗಮೇರಂಡಫಳಂ ದೊರೆಕೊಳಿ ಛಾಗಕ್ಷೀರದೊಳರೆದಾಸವದಿಂದಂ ಪೊರೆಯೆ 
ಸೆರೆಯಿಂಗಕ್ಕು೦ (ಲೋಕೋಪ. ೭-೬೯). ""ಅಡುಗೆಯ ಇಂಗು'' (ಲೋಕೋಪ. ಟೀಕೆ). 
(ಸೆರೆ, *- ಇಂಗ್ಳು) 
ಸೆರೆಎಡಿ "ಸೆಲೆಎಡಿ' ನೋ. 
ಸೆರೆಎಡು (ಕ್ರಿ). ನರವನ್ನು ಕತ್ತರಿಸು: ಉರಗಂ ಕೊಂಡಲ್ಲೀ ನಾಲ್ವೆರಲನಿತಂ ಕಳೆದು ಕಟ್ಟಿ 
ಮೇಗಂ ಬೇಗಂ ಸೆರೆಎಡುಗೆ ಸುಡುಗೆ (ಕಾವ್ಮಾವ. ೨೬೮); ಸುಡುವೊಡಮೆತ್ತಾನುಂ 
ಸೆರೆವಿಡುವೊಡಮೇಗೆ(ಗಿ)ಟ್ಟುದೆಂದು ನೆಗಟ್ಟುದಯುಕ್ತಂ (ಅಶ್ವಶಾ. ೧೦-೩೦). 
ಸೆರೆ * ಬಿಡು) - 
ಸೆರೆಬಿಗಿ: ಘನಸಂಕ್ಲೇಶಕಲಾಪಮೆಯ್ದ್ಲೆ ಸೆರೆವೀಗಲ್ಕಂಠದಿಂ 
(ಸೆರೆ *- ಬೀಗ್ಳು) 


ಸೆರೆವೀಗು (ಕ್ರಿ). 
ವಿಹೃಲಸೃನಮೆಯ್ದಿರ್ದುದು (ಕುಸುಮಾ. ೧-೪೩). 


'ಸೆರೆಹಿಡಿ 'ಸೆಚ್‌ವಿಡಿ' ನೋ. 


ಸೆರ್ಕು, ಸೆಕ್ಕು (ಕ್ರಿ). ೧: ಒಳಸೇರಿಸು; ಸಿಕ್ಕಿಸು; ತುರುಕು: ““ಸೆರ್ಕು- 
ವಸ್ತ್ರಾಂತರಪ್ರವೇಶೇ (ಸೆಕ್ಕು)'' (ಶಮಧಾ); ನಿಲಯಂ ತತ್ಕಾಂಚಿಯೊಳ್‌ ಸೆರ್ಕಿ. . . 
ನಿಂದೊಪ್ಪಿದರ್‌ (ಶಾಂತೀಶ್ವ. ೪-೨೨೧). ಸೆಕ್ಕ್ಯು: ೧. ಮುಂಜೆಅಗನೊಯ್ಕನೆ ಸೆಕ್ಕಿ 
(ದಶಕು. ೧೨-೨೭); ಮೊನೆಮುಂಜೆಆಗನಳವಡೆ ಸೆಕ್ಕಿ ಸುತ್ತಿನೊಳಿಯುಕಿ (ಕುವ್ಮಾದ್ರೊ. 
೧೭-೦೯). ೨. ನೆಡು; ನಾಟು: ಆ ಬಸವನೊಂದು ದಿನಂ ಸೋಮಶರ್ಮನ ಮನೆಯ 


ಸೆಲದಿ 


ಸರ್ಕು 
2 


ಬಾಗಿಲೊಳ್ಳಂದಿರೆ . . . ಪಿಡಿತಂದದಜ ಕೋಡೊಳ್‌ ಸೆಕ್ಕಲಂದಿನ ದಿನಂ ಪಾಳಾಂ. | 
ಸಿಕ್ಕೆಲದಿನದಿಂ) ಮೊದಲಾಗಿ (ಪುಣ್ಮಾಸ್ರ. ೩-೭೮ ವ); ಸರಳ ಪುನರಪಿ ಸವರಿ ಸೆಕ್ಕಿದ 
ನೊಡಲೊಳಂಬುಗಳ (ಕುವ್ಮಾದ್ರೊ. ೧೮-೨೭);ಉರದೊಳಗೆ ಸೆಕ್ಕಿದ೦ (ಸಾತಾಂ. 
ಸೇರಿಸಿದ] ಸರಳ್ಗಳ೦ (ಚಬಪು. ೩೯-ಆ); ರಾವುತರ ಮೃಯಲಿ ಬಲು ಸುರಗಿಗಳನು 
ಸೆಕ್ಕಿದರು (ಕಂನವಿ. ೬-೬೮). ೩. ಹೊಂದಿಸು; ಜೋಡಿಸು: ನನೆಯಂಬಂ 
ಬಿಸುಟಿಕ್ಸುಚಾಪಲತೆಯಂ ಬಾಟ್ಟೊಂಪದೊಳ್ಳೆಕ್ಕಿ ( ಆನಂಪು ೩-೫೧); ತೇರಿಗೆ ಕಾಡುಹೂ 
ತಂದು ಸೆಕ್ಕಿದರೆ ಚೆನ್ನ (ಐಂಚಾಮೃ. ೧). ೪. ಸಿಕ್ಕಿಕೊಳ್ಳು; ತೊಡರು: ಆಲದ 
ಬೀಳಲೊಳ್‌ ಸೆಕ್ಕಿದ ಗಾಲಿಯಂ ತೆಗೆದು (ದಶಕು. ೨-೬೧ ವ). ೫. ಹಿಡಿದೆಳೆ; ಜೀರು: 
ಜುಣುಗಿದಾಹವ ಸತಿ[ಪಾಠಾಂ. ಸಿರಿಯ ಹಾರದ ಕುಣಿಕೆಯನು ಸೆಕ್ಕುವುದು ಸ್ವಾಮಿಯ 
ಯಣವ ತಿದ್ದುವುದು (ತೊರರಾ. ೬-೪೫-೪೩). 

(ದೇ. 8 ತಮಿ. ಚೆರುಕು, ಚೊರುಕು; ಮಲ. 
ತೆಲು. ಚೆಕ್ಕು] 

೯, ಸೆಕ್ಕು (ನಾ). ಒಳಸೇರುವಿಕೆ; ಕುಗ್ಗುವಿಕೆ: ಎಮ್ಮ ಲವನಂ ಕೊಂಡು 
ಯ್ಹವನಂ ಸೂರ್ಕು ಸೆರ್ಕಪ್ಪಿನೆಗಂ ಬಡಿದು ಪಿಡಿದಸುವೆರಸು ನಿನ್ನಡಿಗೊಪ್ಪಿಸದಿರೆ ನಿನ್ನ 
ಮುದ್ದಿನ ಕಂದನೆ ! (ರಾಮಾಶ್ನ.೧೫೬-೪). ಸೆಕ್ಕು: ಹೊಕ್ಕುದಾ ಸಮಯದಲಿ ಸುಂಡಿಲ 
ಸೆಕ್ಕುಗಳ ಖಂಡೆಯದ ಗಜದಳ ಬಿಕ್ಕಲಿಳೆ ಬೆರಸಿದುದು ರಣರಥರಾಜಿ ಲೌಡೆಗಳ 
[ಆ ಸೆರ್ಕು] 


ಚೆರುತು; ತುಳು. ಚುಚ್ಚು; 


(ಶೊರರಾ. ೫-೬-೧೩). 
ಹಿಸೆರ್ಕೆ "ಸೆಕ್ಕ' ನೋ. 
ಸೆಲ (ನಾ). (?): ತನುವಿನ ಸ್ವಲ್ಪಸುಖಕೆ ಸೆಲ ನುಡಿದಿಂತನುಸಾರಿಯಹರೆ ಪಾತಕಕೆ 
(ಜೀವಂಸಾಂ. ೧೪-೫೫); ಸಲೆ ಕನ್ಮಾಭಿಕ್ಟಕೆ ಸೆಲ ನಾವಿಲ್ಲಿಗೊಲಿದೆಯಿದಿದೆವು (ಜೀವಂಸಾಂ. 
೧೬-೩೫); ಉಡೆನೂಲಂ ಫಳಿಲನೆ ಪಲಟ್‌ವ ಸೆಲಂ ಬೇಡುವ ಭುಜಬಲಶಾಲಿಗ 
ಳಗ್ರತೆಯಿನುಲಿವ ಕಲಕಲಮುಭಯವ್ಯ್ಕೂಹದ ದೊರೆದೊರೆಗಳ ಬಳಸಿನೊಳುಣ್ಮಿದುದು 
(ಜಯಕಾ. ೬-೨೭). (7) 
ಸೆಲಂದಿ, ಚೆಲದಿ, ಶಲದ್ಮಿ, ಸೆಲದಿ (ನಾ). ಜೇಡರ ಹುಳು; ಜೇಡ: ಸೆಲಂದಿ 
ಪೊಸ ನೂಲಿಂ ನೆಯ್ದ ಪೊಂಬಟ್ಟೆಯಂ ತರ್ಕುಂ (ಶಬಶಂ. ೨-೭೬); ತಲ್ಲಿಂಗಾಗ್ರದೊಳ್ಳತ್ತಿ 
ಮೇಣ್‌ ಪರಿತರ್ಪೊಂದು ಸೆಲಂದಿಯಂ ಜವದಿನಾಗಳ್ಳಂಡು (ವೃಷ. ೯-೫೬). ಚೆಲದಿ: 
ಆ ಲಿಂಗದ ಮೇಲೆ ಕಸ ಬೀಳದಿರುವಂತೆ ಒಂದು ಚೆಲದಿ ಹುಳುವು ನೂಲಿನಿಂದ 
ಹಂದರವನ್ನು ನಿರ್ಮಿಸಿತು (ಪುರಾಎ. ೨೩೩). ಶಲದಿ : ವರಶಲದಿಯಾಗಿ ಶಂಕರಪೂಜೆಗೈದು 
ಭಾಸುರಗಣನಿಕಾಯದೊಳು ಸಂದ ಕಳಚೆಂಗಪೆರುಮಾಳೆಯೆನಗೆ ಕೃಪೆದೋಜು 
(ಆಅುಪು ೪೦); ಶಿವನಿಗೆ ಪುಣ್ಣೆಂದು ಶಲದಿಯ ಮಂತ್ರಿಸಿದವ ನೆಜ್‌ ನಕ್ಕನಯನಾಜು 
(ಮೋಳಿಪು. ೨-೨೧೬); ಲಿಂಗದಂಗದೊಳು ಶಲದಿಗಳು ವ್ಯಾಪಿಸಲೆನ್ನ ಕಂಗಳೀಕ್ಷಿಸಲಾದವೇ | 
ಶಿವಶಿವಾ (ಮಲ್ಲಚ. ೧೮-೯). ಸೆಲದಿ : ಸೆಲದಿಯ ಹೃದಯದಲ್ಲಿಯೇ ನೂಲುಂಟು 
(ಸರ್ವವ. ೫೦-೨೭೦); ಸೆಲದಿ ಈ ಪರಿಯಲಿ ತ್ರಿಕಾಲದೊಳೊಲಿದು ಭಜಿಸುತಮಿರಲು 
(ಬಸಪು. ೧೮-೪೦); ಲಿಂಗದೆಡದಂಗದೊಳ್‌ ಸೆಲದಿ ತತ್ತಿಯನಿಕ್ಕೆ (ಲಶಿಚಂ. ೩೫-೨೭೬). 
(ದೇ. ॥ ತಮಿ. ಚಿಲನ್ತಿ; ಮಲ. ಚಿಲನ್ನಿ; ತೆಲು. ಚೆಲಂದಿ, ಚೆಲದಿ, ಚೆಲಿದಿ, ಚೆಲ್ಲಿ) 
ಸೆಲಂಬೆ , ಸೆಲಬೆ, ಸೆಲಿಬೆ (ನಾ). ೧. ಎ ಸೆಲಂದಿ: ತಿಲಸಂಯುಕ್ತಮನಾಗಳೆ . .. 
ಪೂಸಲೊಡಂ ತಾಂ ತೊಲಗುಗುಮಂತಾಕ್ಷಣದೊಳ್‌ ಸೆಲಂಬೆ(ದೆ) (ಪಾಠಾಂ. ಶಲಂಬೆ, 
ಸೀಲಂಬೆ]ಗಳ ವಿಷಕುಲಂ (ಖಮದ. ೧೩-೧೧೪). ಸೆಲಬೆ : ೨. ಜೇಡರಹುಳುವಿನ ಬಲೆ; 
ಕೆಲ ಕಾಯ ಸೆ [ಪಾಠಾಂ. ಸಿ]ಲಬೆಯ ತೆಅದಿ ತೆಳುಪಾಗಿ ಕೆತ್ತಿ 
ಸೆಲಿಬೆ: ೨. ಮನೆಯ ತುಂಬಾ ಎಲ್ಲೆಲ್ಲೂ ಸೆಲಿಬೆ ಕಟ್ಟಿದೆ (ರೂಢಿ). 
(ಆ ಸೆಲಂದಿ./ ತಮಿ. ಚಲಮ್ಬಿ) 
ಸೆಲಗು (ನಾ). ಶಲಾಕೆಯ ಆಕಾರದ ಬಾಣ (7) : ಮನ್ಮಥಂ ಚಿತ್ರಿತಶಾಖಾಲೇಖೆ 
ಯೊಳ್ಳೀಲಿಸಿದ ಸೆಲಗಿನಂಬಂ ಗೆಲಲ್ಸಾಲ್ಡುದಾಗಳ್‌ (ಮಲ್ಲಿಪು ೬-೧೧೬); ಕುಸುಮ 
ಕಾರ್ಮುಕನ ಪೊಡೆಗೆ ಪದವಡಿಸಿ ಕಾಸಿ ಕಂದಿಸಿದ ಸೆಲಗಿನಂಬಿನಲಗುಗಳಿವೆನಿಸಿ 
ಕಡುಗಂದಿ ಸೂಸಿದ ಪಾಸಿದೆಳೆದಳಿರ್ಗಳುಂ (ವರ್ಧಪು. ೫-೬೬೩ ವ). (1?] 
“ಸೆಲಂದಿ' ನೋ. 


(ಸೂಪಶಾ. ೨-೩೯). 


೮೬೮೪ 


ಸೆಲ್ಮೆ 
| ಸೆಲದಿನೂಲ್‌ (ನಾ). ಜೇಡರ ಬಲೆಯ ಎಳೆ: ತವೆ ಸೆಲದಿನೂಲಿಂದಮರ್ಚಿದಭವನ 
ಮೇಲಣ ಪೂಚೆಯಂ ಕಳೆದು (ಬಸಪ ೪೩-೩೮). (ಸೆಲದಿ (ಎ ಸೆಲಂದಿ) 4 ನೂಲ್‌] 
| ಸೆಲದಿಪುಳು (ನಾ). ಜೇಡರಹುಳು: ಒಲಿದು ಶಿವನಂ ಪೂಜಪೆಡೆಯಲಿ 
| ಸೆಲದಿಪುಳುವಾ ಲಿಂಗತನುವಂ ಪರ್ಬುತಿರಲು ಬಸಪ, ೧೩-೧೯). 
6 | [ಸೆಲದಿ (ಎ ಸೆಲಂದಿ) -- ಪುಳು (ಲ ಪುಟು); 
| | ಸಲಜಿ “ಸೆಲಂಬೆ' ನೋ. 
| | ಸೆಲವಿಕ್ಕು (ಕ್ರಿ). ಅಪ್ಪಣೆಮಾಡು; ಅಜ್ಞೆನೀಡು: ಸುರರೋಡುತಿರೆ ಕಂಡು ಕಾಮ 
ಹರನಿರದೊಡನೆ ಹರಗಣಕೆ ಸೆಲವಿಕ್ಕೆ ಮುಂಕೊಂಡರಾಕ್ಷಣದೊಳು (ಚಬಪು. ೨೬ ೨೧); 
ಲಕ್ಕಕುದುರೆಯನೆನ್ನೊಂದೆ ಲೌಡಿಗೆ ಸೆ(ಪಾಣಂ. ಶ|ಲವಿಕ್ಕೆಂದು ನೃಪತಿಯೊಳ್ಳುಡಿವ 
ಎಕ್ಕಲರಾವುತ ಖೊಜಮಟ್ಟನು (ಜರಾಸಾಂ. ೧೧-೬೦). (ಸೆಲವು (< ಸಲವ್ಲು) 4 ಇಕ್ಕು) 
ಸೆಲವೀ (ಕ್ರಿ). ಅನುಮತಿಕೊಡು; ಅಪ್ಪಣೆ ನೀಡು: ಸುಗ್ಗಿಯುಮಾ ತೆಂಗಾಳಿಯು 
ಮಿರ್ವರುಂ ಸಜ್ಜುವಂ ಪಡೆದು ಚೌವಂದದ ದಟಕಂ ಸೆಲವಿತ್ತೊಡಗೊಂಡು ಬರೆ 
ದಿಕ್ಟಾಲಕರ್‌ ಮುಖ್ಯರಾದ ದೊರೆದೊರೆಗಳಂ ಕರೆದು ಸೆಲವಿತ್ತು 
| ತ್ರಿಪುರಮಂ ಪರಿದೈದಿ ಮುತ್ತಿದೊಳ್ಗೋಂಟೆಯಂ ಕೊಂಬುದೆನೆ (ಜಬಪು. ೪೨-೨೩); 
I 


10 


(ಕಬ್ಬಿಕಾ ೧೯೬); 
15) ಬಳಿಕನಿಬರೆಲ್ಲರಂ ಕರೆಸಿ ಹಂಸಧ್ವಜಂ ಸೆಲವಿತ್ತು ಫಲುಗುಣನ ತುರಗಮಂ ಪಿಡಿತಂದು 
(ಜೈಮಿಭಾ. ೧೦-೪೭). (ಸೆಲವ್ಣು (< ಸಲವ್ಲು) + ಈ) 
ಸೆಲವು, "ಸಲವ್ಮು' ನೋ. 
ಸೆಲವ್ಣು (ನಾ). ಸೆಲೆ; ನೀರು ಒಸರುವಿಕೆ ,-- ಜಿನುಗುವಿಕೆ: ತುಂಬಿದೊಲುಮೆಯ 
ಬಾವಿ... ಬತ್ತದಿರಬಹುದು ಸೆಲವೇನು? (ಇಂಗೀತ. ೮೩-೧೫). (ಸೆಲೆ 1-- ವು] 
20 ಸೆಲವುಗೊಳ್‌ (ಕ್ರಿ). ಅಪ್ಪಣೆ ಪಡೆದುಕೊಳ್ಳು: ಸೆಲೆ ಬಡಿದು ಪಡೆಗಳಂ ಕೆಡಹುತಿರೆ 
ನಡೆತಂದು ಸೆಲವುಗೊಂಡೂರ್ಮಿಳಾಕಾಂತನಂ ಪೆಜಗಿಕ್ಕಿ (ಜೈಮಿಭಾ. ೨೦-೫೬). 
[ಸೆಲವ್ರು (< ಸಲವೃು) *- ಕೊಳ್‌) 
ಸೆಲಿಬೆ "ಸೆಲಂಬೆ' ನೋ. 
ಸೆಲುವಾರದಮರ (ನಾ). ಒಂದು ಬಗೆಯ ಮರ: ಸೆಲುವಾರದ ಮರ, ಕರಿಬಸುರಿ 
(ಮೃಔಗಿ. ೩೭-೭೨೮). (7% ಮರ] 
ಸೆಲೆ, (ಕ್ರಿ). ಪ್ರತಿಧ್ವನಿಯಾಗು; ಮರುಧ್ವನಿಯುಂಟಾಗು: ತುಕಾರಾಮ 
ನಾಮದೇವರಿಲ್ಲಿ ಕುಣಿದ ರಂಗಸಿಲೆಯಿಂ ಸೆಲೆವಲ್ಲಿ ನಿನ್ನ ನಾಮಮೆದೆಯೊತ್ತುವೆನಲ್ಲಿ 
| (೧೪೩೦. ೭೬-೬): ಸೆಲೆಯುವುದು ಹುದುವನೊಳಗೊಂಡು ತಾನೆ ತಿಳಿಯಾಗಿ ಗುಂಭವಾಗಿ 


2s 


(ಹೃದಸ. ೫-೮). [ದೇ.8 ತಮಿ. ಚಿಲ್ಕ; ಮಲ. ಚಿಲೆ; ತೆಲು. ಚೆಲಾಗು] 

ಸೆಲ್ಮೆ (ಕ್ರಿ). ತೇವದಿಂದ ಚರ್ಮ ಕೊಳೆತಂತಾಗು : ಅವನ ಪಾದ ನೀರಿನಲ್ಲಿ ಇದ್ದೂ 
ಇದ್ದೂ ಕಾಲೆಲ್ಲ ಸೆಲೆತರೂ . . . ಅವನಿಗೆ ಎಚ್ಚರಿಕೆಯಿರುತ್ತಿರಲಿಲ್ಲ (ಫಲಸಂ. ೧೬). [| 

ಸೆಲ್ಮೆ (ನಾ). ೧. ಶಬ್ದ; ಧ್ವನಿ: ನಗೆಯಮೃತದ ಜೀಯಾ ಕೇಳ್ಲಿರಾಶೆಯಾ ಸೆಲೆಯಾ 
(ಗಿಇಐಂ. ೩೩-೧೨): ಅದರ ತಲೆಯೆ ಕಾಣದೆ! ಅದರ ಸೆಲೆಯೆ ಕೇಳದೆ! (ಪಾರಸಿ. ೨-೨೭). 
೨. ಪ್ರತಿಧ್ವನಿ; ಮಾರ್ದನಿ: "ಪ್ರತಿ ಶ್ರುತ್‌, ಪ್ರತಿಧ್ವಾನಃ - ೨ ಪ್ರತಿಧ್ವನಿಯ 
ಹೆಸರುಗಳು, ಅಂಬರೆ ಶಬ್ದದಿಂದ ಹುಟ್ಟುವ ಸೆಲೆ'' (ಸದ್ಭಾಂತಿ. ೫೭): ನಿನ್ನಯ ಸೊಲ್ಲ 
ಸೆಲೆಯಿಂದ ಹಾಡುಲಿಯ ಬಲ್ಲುದೇನೆನ್ನ? (ಗಿ೪ಎಂ. ೨೭-೬.). [ಇ ಸೆಲೆ] 

| ಶಲೆ, ಶಲೆ (ನಾ). ೧.(ನೀರು) ಒಸರುವಿಕೆ; ಜಿನುಗುವಿಕೆ: ಮೂಡಲ್‌ 
| 


A 
| 


ಧಾರೆಯತ್ತಲ್‌ ಬರ್ಪ ಪಚ್ಚನೆ ಸೆಲೆಯಾ ಸೆಲೆಯಿಂ ಬಡಗಲ್‌ (ಅಟ್ಟಮ. ೧೧-೧೬); ನೀರ 
ಸೆಲೆ ಪಾಕಾಂ. ಸಿಲೆ, ಸೆರೆ]ಯಿದಅ ಮೇಲೆ ವಿಚಾರಿಸದೆ ನೃಪೇಂದ್ರ ಶಸ್ತ್ರವಎಕ್ಕಿದಡೆ 
ಪುಣ್ಮಾಸ್ರ. ೨-೬೮); ಕಳನೊಳುದಕದ ಸೈವಳೆಯ ಸೆಲೆಯಲ್‌ದು ಚೌಕಕೆ ಸೀಳಿದನು ನೆಲನ 
(ಕುವ್ಮಾದ್ರೋ. ೧೦-೨೮); ತಲೆಯೊಡೆದು ಬಲು ಸೆಲೆಯಾಗಿ ನೆತ್ತರು ಸೂಸೆ (ಉತ್ತರಾ. ೩೧-೧೦). 
೨. ಮೂಲ; ಆಶ್ರಯ: ನಲುಮೆಯಾ ಸೆಲೆಯೆಲ್ಲ ಬತ್ತಿ ಹೋಗೆ (ಪಿಪಾಸೆ. ೩೯-೧೯); 
ಎಂಕು ಅವನ ಪ್ರೋತ್ಸಾಹದ ಸೆಲೆಯಾಗಿದ್ದಳು (ಒಡ್ಡಿಉ. ೧೭); ಅವುಗಳ ಅರ್ಥದ 
ಸೆಲೆಯನ್ನು ಶೋಧಿಸುವುದಕ್ಕೆ ಈ ಭಾಷೆಯ ಪರಿಜ್ಞಾನವು ಸಹಾಯಕವಾಗುವುದು 
(ಸಂಶೋಧ.೧೮೨). ೩. ಆಕರ; ಮೂಲ: ಅವರ ಕಾರ್ಯಸಾಹಸಗಳು ಮುಂದಿನವರಿಗೆ 
- ಸೆಲೆಗಳಾದವು (ಪುಬಂಧ.೬೭); ಸಂತಸದ ಸೆಲೆಯ ತಾರ (ಮಾನಸ. ೨೫-೧೨). 


d 
ಛಿ 


ಸೆಲೆ 


೪. ಗುರುತು; ಕುರುಹು: ನಾನಾಗಲಿ ನಮ್ಮ ಹೆಣ್ಣಾಗಲಿ ಅದರ ಸೆಲೆ ಹೇಗೆ ಇದೆಯೋ 
ಕಾಣೆವು (ಮುಮರಾ. ೧೦೬); ಆಯ್ಕೊ ದೊರೆಯೆ, ನಾನು ಇವರ ಒಂಟೆಯ ಸೆಲೆಯನ್ನೇ 
ಕಾಣೆ (ನೀತಿಚಂ. 111, ೭). ೫. ಪ್ರವಾಹ; ರುರಿ: ಅಮೃತದ ಸೆಲೆಯಂತೆ ಅವನ ಉತ್ತರ 
ಹೊರಹೊಮ್ಮಿತು (ಶರಚ. ಒಂ). ೬. ದನಗಳಿಗೆ ಬರುವ ಒಂದು ಬಗೆಯ 
ಬಾಯಿಹುಣ್ಣು : ಆ ಕರುವಿಗೆ ಸೆಲೆ ಆಗಿದೆ (ರೂಢಿ). ಶಲೆ: ೧. ಯಾವ ಭೂಮಿಯಂ 
ತೋಡಲು ಪಾತಾಳದಿಂ ಎಂಟು ದಿಕ್ಕಿನಲ್ಲಿಯೂ ನೀರು ಬರುವ ಶಲೆಗಳು 
ಕಾಣುತಲಿವೆಯೊ ಆ ಸ್ಮಳದಲ್ಲಿ ಕೊಳಟಂ ತೋಡಿಸಬೇಕು (ಸೌಗಂಧಿ. ೪೩೦-೧೧); ನೀರು 
ಬಹಳವಾಗಿ ನೆಲದೊಳಗೆ ಇಂಗಿ ಶಲೆಗಳ ಮಾರ್ಗದಿಂದ ಮತ್ತೆ ಹೊರಗೆ ಬರುತ್ತದೆ 
(ಮುಂಬಯಿ. ೬-೧೬೬); ಈ ಹಳ್ಳಗಳ ದಂಡೆಗುಂಟ ಬಾವಿಗಳನ್ನು ತೋಡಿಸಿದರೆ ಸ್ವಲ್ಪ 
ಅಂತರದಲ್ಲಿಯೇ ಶಾಶ್ವತವಾದ ನೀರಿನ ಶಲೆಗಳು ಹತ್ತುವವು (ಎಚಾಭೂ. ೧೬). 
೫. ಎತ್ತರವಾದ ಗುಡ್ಡದೊಳಗಿಂದ ಗುರುತರವಾದದ್ದೊಂದು ಶಲೆಯು ಹರಿದು ಬಂದು 
ಕುಂಡದೊಳಗೆ ಬೀಳುತ್ತದೆ (ಕಭಾಗೆ. ೫೭೪). ಶೆಲೆ: ೧. ನಮ್ಮ ರಾಯರ ಬಾವಿಗೆ 
ಕೃಷ್ಣಾನದಿಯ ಶೆಲೆಯೇ ಇರುವಾಗ ನದೀತೀರಕ್ಕೆ ಹೋಗಬೇಕೆಂಬ ಹಟವೇಕೆ? 
(ಹಬ್ಬಬ. ೩೦); ಎಲ್ಲಿಂದಲೋ ಆನಂದದ ಶೆಲೆಯೊಂದು ಹರಿದುಬಂದು ಹೃದಯದಲ್ಲಿ 
ಮಡುವುಗೊಂಡಂತೆ ಭಾಸವಾಗುತ್ತಿತ್ತು , (ಮೇದಿಮ. ೧೬೫). ೬. ಕೆಲವು ಕಾಲಗಳಲ್ಲಿ 
ದನಕರುಗಳಿಗೆ ದೊಡ್ಡಜಾಡ್ಮ . . . ನರಡಿ ಶೆಲೆ ವಗೈರೆ ಅಂಟು ಜಾಡ್ಮಗಳು 
ವ್ಯಾಪಿಸಿರುವುದುಂಟು (ಗ್ರಾಮಾಕ. ೧೧೫). [ಆ ಸೆಲ್ಮೆ./ ತೆಲು. ಜಿಲೆ, ಸೆಲೆ] 

ಸೆಲ್ಮೆ "ಸಿಲ್ಲೆ' ನೋ. 

ಸೆಲ್ಮೆ "ಸಿಲ್ಲೆ' ನೋ. 

ಸೆಲೆ "ಸೆರೈೆ' ನೋ. 

ಸೆಲೆಕೊಡು (ಕ್ರಿ). ಪ್ರತಿಧ್ವನಿಸು; ಮಾರ್ದನಿಕೊಡು: ಆ ಮಾತು ಅವನ ಮನಸ್ಸಿನ 
ಗುಹೆಯಲ್ಲಿ ಸೆಲೆಕೊಟ್ಟಿತು (ರೂಪಸ.೪). (ಸೆಲೆ *- ಕೊಡು! 

ಸೆಲೆಯಾಡು (ಕ್ರಿ). ಒಸರು; ಸ್ರವಿಸು: ರೋಮರೋಮಗಳಲ್ಲಿ ಸವಿಜೇನು 
ಸೆಲೆಯಾಡುತ್ತಿದ್ದಿತು (ಅಪವಾ. ೧೬೭). [ಸೆಲ್ಮೆ 4 ಆಡು,) 

ಸೆಲೆಯೊಡೆ, ಸೆಲೆವೊಡೆ (ಕ್ರಿ). ೧. ಒಸರು; ಸ್ರವಿಸು: ತಿಳಿವಿನ ಶೀತಲಜಲವು 
ಸೆಲೆಯೊಡೆದುಗುತಂದು ಮನವೆಂಬ ಕೊಳದೊಳು ತುಂಬುವುದು (ಇಂಚಾಪ. ೫-೫೩). 
೨. ಮೂಡು; ಕಾಣಿಸಿಕೊಳ್ಳು : ಅನಿರ್ವಚನೀಯವಾದ ಪ್ರೀತಿ ಅವನ ಹೃದಯದ 
ಆಳದಲ್ಲಿ ಸೆಲೆಯೊಡೆಯಿತು (ಮೂರುದಾ. ೧೧೧); ಮಧ್ವಾಚಾರ್ಯರು ಕೃಷ್ಣನನ್ನು 
ಉಡುಪಿಯಲ್ಲಿ ನಿಲ್ಲಿಸಿದ ಮೇಲೆ ಭಕ್ತಿಪಂಥ ಸೆಲೆಯೊಡೆದು . . . ವ್ಯಾಪಿಸಿತು 
(ಭಾರದ. ೨೮೭). ಸೆಲೆವೊಡೆ: ೧. ಎಡೆವಿಡದೆ ನೇತ್ರಾಶ್ರುಗಳು ಸೆಲೆವೊ[ಪಾಠಾಂ. 
ಯೊ]ಡದೊಗುತ್ತಿರೆ (ಬಸಪ ೧೮-೬೩)- ೨. ಇರವಿನತ್ಕುಚ್ಚದೊಳು ಸೆಲೆವೊಡೆವುದಾನಂದ 
(ಮಲೆದೇ. ೨೬-೧).  |ಸೆಲ್ಮೆ *- ಒಡೆ] 

ಸೆಲೆವೇಖು (ಕ್ರಿ). ಒತ್ತಾಗಿರು; ದಟ್ಟವಾಗಿರು (?) : ಮೂಡಿಗೆಯಂತೆ ಕೂಡೆ ಕಣೆ 
ನಟ್ಟ ಭಟರ್‌ ಸೆಲೆವೇಜೌದಂತೆ ಕೋಲ್ಕೂಡೆ ನಡಲ್ಕೆ ಬಿಲ್ಲ ಹಯಂ (ಮಹಾನೇ. ೧೨-೧೯೦). 

ಸೆಲೆ, 4 ಏಜು, (ಆ ಏಲ್‌] 

ಸೆಲೆವೊಡೆ "ಸೆಲೆಯೊಡೆ' ನೋ. 

ಸೆಲ್ಕ "ಸೆಲ್ಲೆಹ' ನೋ. 

ಸೆಲ್ಲ "ಸೆಲ್ಲೆಹ' ನೋ. 

ಸೆಲ್ಲಹ "ಸೆಲ್ಲೆಹ' ನೋ. 

ಸೆಲ್ಲಿಸು (ಕ್ರಿ). (2): ಮೇಲೆವಾಯ್ವ ಪಂಟಿಸುವ ಕೆಲಕ್ಕೆ ಸಾರ್ವ ಖುರದಿಂ ಪೊಡೆ 
ದೆತ್ತುವ ಚಪ್ಪರಿಪ ಸೆಲ್ಲಿಸುವ ತಜುಂಬುವಬ್ಬುಳಿಪ ದುಷ್ಪಮಪ್ಪ ಹಯಮಂ 
ಕುಡಲುಂ ಪಡೆದೀಯೆ (ಧರ್ಮಪ.೮-೧೩) ; ರಾವುತರು ಸೆಲ್ಲಿಸಿದರಗ್ಗದ ಮಾವುತರನಾನೆಗಳ 
ತುಡುಕಿ ಹಯಾವಳಿಯ ಬೀಸಿದರು (ಕುವ್ಮಾಶ. ೨-ಣ್‌). [ಸೆಲ್ಲು + - ಇಸ್ಬು] 

ಸೆಲ್ಲೆ "ಶಲ್ಮ' ನೋ. 

ಸೆಲ್ಲೆಯ "ಶಲ್ಮ' ನೋ. 

ಸೆಲ್ಲೆಯ್ದ "ಸೆಲ್ಲೆಹ' ನೋ. 


ls 
| 
I 


10 


15 


25 


35 


40 


4s 


೮೬೮೫ 


ಸೆಳಕು 

ಸೆಲ್ಲೆವನೆ (ನಾ). (7): ಉತ್ಪಲದುಪಗೃಹಂಗಳಿಂ ಸೇವಂತಿಗೆಯ ಸೆಲ್ಲೆವನೆಗಳಿಂ 
. ೬ - ಕಂಪಿನ ಕಡಾರಮುಂ ತಣ್ಣಿನ ತಾಣಮುಮೆನಿಸಿರ್ಪ ಲತಾಮಂಟಪಮಂ ಪೊಕ್ಕು 
(ಕುಸುಮಾ. ೧೨-೧೫೭ ವ). ಸೆಲ್ಲೆ, 4 ಮನೆ] 

ಸೆಲ್ಲೆಹ, ಚಲ್ಲೆಹ, ಚೆಲ್ಲೆಯ, ಚೆಲ್ಲೆಹ, ಶಲ್ಲೆಯ, ಶಲ್ಲೆಹ, ಶೆಲ್ಲೆಹ, ಸಲ್ಲೆಯ, 
ಸಲ್ಲೆಹ, ಸಳ್ಳ, ಸೆಲ್ಕ, ಸೆಲ್ಲ, ಸೆಲ್ಲಹ, ಸೆಲ್ಲೆಯ್ಮ (ನಾ). ಒಂದು ಬಗೆಯ 
ಆಯುಧ; ಈಟಿ; ಶಲ್ಮ: ಲತಾವಳಿಯ ಸೆಲ್ಲೆಹಂಗಳ ಪೊಸಪಾದರಿಗಳ ಬಲ್ಲೆಹ 
ದೆಸೆವಂಕುರವೀಧಿಯ ವಜ್ರಮುಷ್ಟಿಯಂಗನೆಯರ್ಕಳ್‌ (ಗ೦ಕ. ೭-೫೪); ತೋಮರ ಪರಶು 
ಸೆಲ್ಲೆಹ ಚಕ್ರ ಸಬಳ ಮುಸುಂಡಿ ಲೌಡೆಗಳ . . . ಹೇರಾಳದಲಿ ರಂಜಿಸಿತು ರಣಭೂಮಿ 
(ಕುವ್ಮಾಕ. ೧೫-೩೨). ಚೆಲ್ಲೆಹ: ಚಲ್ಲೆಹ . . . ಜವದಾಡೆಗಳೆಂಬ ಬತ್ತೀಸಾಯುಧಗಳಿಂ 
(ವಿವೇಕ. ೨೬೨). ಚೆಲ್ಲೆಯ : ಚೆಲ್ಲೆಯದಿಂ ಕದುಕೇಣನಿಜ್‌ದು (ಜಯಕಾ ೧೩-೪೧). 
ಚೆಲ್ಲೆಹ: ಚಾಪ ಚೆ[ಪಾಠಾಂ. ಸೆ]ಲ್ಲೆಹ ಬಲ್ಲೆಹ ಕತ್ತಿಗೆ ಕಲಾರಾದಿಯಾದ . . . ಪಲವುಂ 
ತೆಆದ ಕೈದುಗಳಿಂದಿಟ್‌ವ (ಧರ್ಮಪ. ೧-೮೬ ವ); ಕಕ್ಕಡ ಸಬಳ ಚೆಲ್ಲೆಹಂ ಸುರಗಿಯಿಂದ 
. * - ಪೋರ್ದರಾ ದನುಜಪತಿ ಹರಿಗಳು (ವೀಕೈಪ. ೨-೧೨-೪೦). ಶಲ್ಲೆಯ: ಶಲ್ಲೆಯ 
ಕೃಪಾಣ ತೋಮರ . . . ಮುಸಲಾದಿ ಪರಿಪರಿಯ ಕೈದುಗಳಿಂದೆ ಸುರಸೇನೆಯಂ ಪೊಕ್ಕು 
ಸವಲ್‌ದರ್‌ (ಚಿಬಪು. ೪೩-೩೪). ಶಲ್ಲೆಹ: ಜಡಿವ ಕಕ್ಕಡೆ ಶ[ಪಾಕಾಂ. ಸ]ಲ್ಲೆಹ 
ಬಲ್ಲೆಯಂಗಳತ್ಮುತ್ಯಟಮಾಗೆ ಬಂದು (ಪುಣ್ಕಾಸ್ರ. ೨-೫೬ ); ಸರಳ ಸರಿ ಶಲ್ಲೆಹ[ಪಾಳಾಂ. 
ಯ]ದ ಮಳೆ ಮುದ್ದರದ ವೃಷ್ಟಿ (ತೊರರಾ. ೩-೬-೯); ಹರಿಗೆ ಪಟ್ಟೆಯ ಶೂಲ ಶಲ್ಲೆಹ 
ಭಲ್ಲೆಯ ಬಲವಂತೆಯರ ಎಲ್ಲರ ತಣುಬಿ (ಮೋಹಕ . ೩೩-೩೯). ಶೆಲ್ಲೆಹ : ಕೊಂತ 
ಕೋದಂಡ ಶೆಲ್ಲೆಹ (ರುಕ್ಮಾಂಗ. ೧೩-೩೧). ಸಲ್ಲೆಯ : ಸಾರೆ ಬರೆ ಬರೆ ಕಂಡನಲ್ಲಿ . . . 
ಹೊದೆಯಂಬು ಚಾಪ ಕಠಾರಿ ಸಲ್ಲೆಯ[ಪಾಕಾಂ. ಹ] ಸಬಳಗಳ (ಕುವ್ಮಾಅ. ಓರಿಇ. 
೧೧-೪೬). ಸಲ್ಲೆಹ: ಕವಣೆ ಕಡಿತಲೆ ಸಲ್ಲೆಹವು ವರಶೂಲ ಪಟ್ಟಿಸದಿಂದಲಿಡುತಿರಲು 
(ಕೌಶಿರಾ. ೪೨-೧); ಠೆಕ್ಕೆಯು ಬೀಳೆ ಕತ್ತರಿಸಿ ಧಿಕ್ಕನೆ ತೂಗಿ ಸಲ್ಲೆಹದೊಳಿಟ್ಟನು 
(ನಾಗಕು. ೧೫-೭೮). ಸಳ್ಳೆ : "ಅಭಿಮಾನಸಳ್ಳ' ಪರಾ. ಸೆಲ್ಯ : ಹಲಗೆ ತೋಮರ ಸೆಲ್ಮ 
ಕರವಾಳು (ದವಾಂಪು ೩-೨೦೧). ಸೆಲ್ಲ: ಕರಯುಗ್ಮದಿಂ ಕಚ್‌ ದ ಭಲ್ಲದ ಸೆಲ್ಲದ ಪಿಂಡಿ 
ವಾಳದ . . . ಸರಿಯಂ ಶರಾನಿಳವಿಘಾತದೆ ತೂಳ್ಲಿದಂ (ವರ್ಧಪು. ೮-೫೮); ಗದಾದಂಡ 
ಸೆಲ್ಲ ಸಬಳ ಕುಂತ ಕಕ್ಕಡೆ ಕಟಾರಿ . . . ಪಟ್ಟೆಯ ಪ್ರಮುಖ ಬತ್ತೀಸಾಯುಧಭಯಂಕರರ್‌ 
ಪರಿತಂದು (ಮಹಾನೇ. ೧೨-೨೩ ವ). ಸೆಲ್ಲಹ: ಸಬಳದ ಸೆಲ್ಲಹದ ಕುಂತದ . . . 
ಭಿಂನಣದೊಳು (ಸಾಇಇ 1x - ಸ ೩೪೩-೨೦; 1226); ಸಕುತಿ ಸೆಲ್ಲಹ ಪರಶು ಕವಿದವು 
(ಕುವ್ಮಾದ್ರೊ. ೫-೮); ಸುರಗಿ ಸೆಲ್ಲಹ ಚಕ್ರ . . . ಗದಾಘಾತಂಗಳಿಂ ಗಾಯಂಬಡೆದು 
(ಸಕವೈ. ೨). ಸೆಲ್ಲೆಯ್ಮ: ಭರದೆಸೆವ ಹೊಗರಂಬಿನಿಂದಿಡುವ ಸೆಲ್ಲೆಯದಿ ಶಿರವುಡಿಯೆ 
(ಸಾಳ್ವಭಾ. ೨೫-೧೩); ಸೆಲ್ಲೆಯ ಬಲ್ಲೆಯ . . . ಬಾಣಾದಿ ರಾಜಿಸುವ ಬತ್ತೀಸಾಯು 
ಧಂಗಳಿಂದಿಬ್‌ದು (ಚೆಬಪು. ೫೬-೪೩). 

ಸೆಲ್ಲೆಹವಾಗು - (ಆಲಂ) ಈಟಿಯಿಂದ ಚುಚ್ಚಿದಂತೆ ಕಠಿನವಾಗು: 
ಧರ್ಮಪುತ್ರನ ಕಿವಿಗೆ ಸೆಲ್ಲೆಹವಾಯ್ತು ರಣರೌರವದೊಳು (ಕುವ್ಮಾ 
[< ಸಂ. ಶಲ್ಕ) 

ಸೆವೆ (ನಾ). (2): ಭಣ್ಣಿಗೆ ದಣ್ಣಿಗೆ ವೊಂದು ಸೆವೆಯಯ್ದು ಹತೆಯೆರಡರ್ಕ್ಯಂ ದಣ್ಣಿಗೆ 
ವೊಂಡು!ದು] ಸೆವೆಯೆರಡು (ಎಇ. xx. ೩೪-೩೨; 1135). [7] 

ಸೆಳಕಿ "ಸಲಗ್ಮೆ' ನೋ. 

ಸೆಳಕು (ನಾ). ೧. ಎಳೆತ; ಆಕರ್ಷಣೆ: ನಿನ್ನ ದಾರಿಯಲೆಲ್ಲ ಕಾರ್ತಿಕೋತ್ಸವವಿರಲು 

ಬಗೆಬಗೆಯ ರಾಗದಲಿ ಸುಳಿದಿತ್ತು ಸೆಳಕು (ಪಿಪಾಸೆ. ೪-೧೦); ಅಂತಃಕರಣದ ಮೊದಲ 

ಸೆಳಕು ಒಮ್ಮೆ ಇಳಿದ ಮೇಲೆ ತನ್ನ ಕುರಿಮರಿ ಇಷ್ಟು ಚಿಕ್ಕದು ಹೇಗಾಯಿತು ? ಎಂದು 

ಕೇಳೋಣವೆನ್ನಿಸಿತು (ನಡೆದಾ. 11, ೮೯೨); ಇಂತು ನಿಸ್ವಾರ್ಥಹೃದಯಿಯಾಗಿ ದುಡಿಯು 

ತ್ತಿರುವಾಗ ಈಗ ಈ ಸ್ವಾರ್ಥದ ಸೆಳಕು ಹುಯಿಲೆಬ್ಬಿಸಬೇಕು ? (ರಕ್ತಧ್ವ. ೯೩). 

೨. ಮಿಂಚಿನಂತೆ ಹೊಳೆಯುವ ಕಿರಣ: ಎದ್ದು ತಿಂಗಳಿನ ಸೆಳಕುಗಳನ್ನು ಹೊರಗೆ 

ದಬ್ಬಿ ಕಿಡಕಿಯ ಬಾಗಿಲುಗಳನ್ನು ಹಾಕಿಕೊಂಡು ಮಲಗಿದೆ (ಚಿಂದುಟಿ.೧೪) ೩. ಕೋಲಿನಂತೆ 

ಮೂಡಿ ಒಂದು ಕ್ಷಣ ಕಣ್ಣು ಕೋರೈಸುವಿಕೆ: ಒಂದೊಂದು ಘನವಾದ ವಿಚಾರ 


. ೧೧-೧). 


ಸೆಳಕೆ 


ಮಿಂಚಿನ ಸೆಳಕಿನಂತೆ ಹೊಳೆಯುತ್ತದೆ (ಕಲ್ಲೋಲ. ॥,ಮುನ್ನುಡಿು. ೪. ಒಂದು ಸಲಕ್ಕೆ 
ಆಗುವಷ್ಟು; ಒಂದು ಹದ: ಆಗಲೆ ಒಂದು ಮಳೆಯ ಸೆಳಕು ಹೊಡೆದು ಹೋಗಿತ್ತು 
£ರಕ್ತಧ್ವ. ೧೧); ಒಂದೆರಡು ಸೆಳಕು ಮಳೆ ಬಿತ್ತು (ಮಣ್ಣುಹೆ. ೧೫೯); ಬಳುಕಿ ಬಾಗುವ ಮಳೆಯ | 
ಸೆಳಕುಗಳ ಸೇವಿಗೆಯ ಸಿವುಡು ಕಟ್ಟಿಡು (ನೆಲಮು. ೧೬-೪). ೫. ಸ್ಪರ್ಶ; ಸೋಂಕು: § 
ತಮ್ಮ ಮಾತಿನಲ್ಲಿ ಎಲ್ಲಿಯೂ ಅವಿನಯದ ಸೆಳಕಿಲ್ಲಬೆಂಬ ಅರಿವಿದ್ದರೂ 
ಕ ಚೇತ (ಬೆತಂಬಾ. ೫). ೬. ಹೊಡೆತ; ಪೆಟ್ಟು: ಕೊಡು ಇವನಿಗೆ ನಾಲ್ಕು 

ಬಾರಲಕೋಲಿನ ಸೆಳಕು (ಮೇದಮ. ಎಂ). ಪಿ. ಪರಿಣಾಮ: ಆಕೆ ಕೂಗಿಕೊಂಡಳು; ಮಂದಿ ! 
ಕೂಡಿತು; ಓಡಿಹೋದರು. ಇದರ ಸೆಳಕು ಮರುದಿನ ಬಡಿದುಕೊಂಡಿತು (ಪ್ರಮಾಶ್ರ. ೨೦೧). 
೮. ಶೀತದಿಂದ ಉಂಟಾಗುವ ಸ್ನಾಯುವಿನ ಬಿಗಿತ: ಆಕಾಶವೆಲ್ಲವೂ ಹನಿ 
ಮೋಡಗಳಿಂದ ಮುಚ್ಚಿ ಗಾಳಿಯನ್ನು ಮಂಜಿನಿಂದ ತುಂಬಿಬಿಟ್ಟಿತು. ಚಳಿ ಸೆಳಕುಗಳು 
ಮೈಗೆ ಉಗ್ಗಹತ್ತಿದವು (ರಕ್ರಥ್ವ. ೧೩೨). [ಆ ಸೆಳೆ] 

ಸೆಳಕೆ "ಸಲಗ್ಮೆ' ನೋ. 

ಸೆಳಕೊಳ್ಳು "ಸೆಳೆಗೊಳ್‌' ನೋ. 

ಸೆಳತ "ಸೆಳೆತ್ಶ' ನೋ. 

ಸೆಳಪು (ನಾ). ಸೆಳೆಯುವಿಕೆ; ಸೆಳೆತ: ಸುಂದರವಾದ ಆಕರ್ಷಕ ಮತ್ತು ಸೆಳಪುಳ್ಳ 
ವ್ಯಕ್ತಿತ್ವವಿದ್ಧ . .. ಆದರ್ಶವೃಕ್ತಿಯಾಗಿದ್ದರು (ಸಂಗೀತ. ೧೨೦). [ಸೆಳೆ 4- -ಪ್ರು! 

ಸೆಳಮೆ (ನಾ). ಎ ಸೆಳಪು: ಕಾವಾಗಿ ಬೆಳಕಾಗಿ ಮಿಂಚಾಗಿ ಸೆಳಮೆಯಲಿ ತಾನು 
ವಿಶ್ವಂಕರ್ಷ ಪವನವಾಗಿ (ಹೃದಸ. ೪೮-೫). (ಸೆಳೆ * - ಮೈ) 

ಸೆಳವಲ (ನಾ). ಒಂದು ಊರಿನ ಹೆಸರು: ಸ್ವಸ್ತಿಶ್ರೀ ಸೆಳವಲದ ಶಾಲೆಯುಂ 
ಸೊಡರುಂ ಕೊಟ್ಟದು ಆಚನ್ಹೃತಾರಕ್ಕಂ ಕಾವೊನ್‌ (ಎಕ. ೪1 ಶಿಕಾರಿ. ೪೫-೩೨; 890). 

(7) 

ಸೆಳವು (ನಾ). ೧. ಪ್ರವಾಹದ ಎಳೆತ, - ಸೆಳೆತ: ಅವನು ಸೆಳವಿಗೆ ಸಿಕ್ಕಿ ಹರಿದು 
ಹೋಗಿ ತಿರುಗಣೀ ಮಡುವಿಗೆ ಬಿದ್ದನು (ಮುಂಬಯಿ. ೪-೩೮); ಹೊನಲಿನಲಿ ಸಿಕ್ಕಿ 
ಸೆಳವಿನಲಿ ಸುಕ್ಕಿ (ಪಾಂಚಜ. ೨೫-೭); ಹೇಮಾವತೀನದಿಯಲ್ಲಿ ಸೆಳವು ಬಹಳ ಹೆಚ್ಚು 
(ತುರಾಯಿ. ೯೨). ೨. ಆಕರ್ಷಣೆ; ಸೆಳೆತ: ಆಕೆಗೆ ತೌರುಮನೆಯ ಸೆಳವು ಜಾಸ್ತಿ (ರೂಢಿ). 
೩. ಶೀತದಿಂದ ಉಂಟಾಗುವ ನರಗಳ ಬಿಗಿತ, - ಸ್ನಾಯುಸಂಕೋಚನ : ನರ 
ಮಂಡಲದಲ್ಲೆಲ್ಲಾ ಸೆಳವು ಉಂಟಾಗಿ ಅವು ನಿಸ್ಪತ್ತ್ವವಾಗಿ ಸಾಯುತ್ತವೆ (ಎಜ್ಞಾಎ. ೧೩೮). 
೪. ಒಂದು ಬಗೆಯ ರೋಗ; ಸೆಟೆರೋಗ: ಮಕ್ಕಳಲ್ಲಿ ಸೆಳವು (ಕನ್‌ವಲ್ಬನ್‌) 
ಇದರ ಮುನ್ಸೂಚಕವಾಗಿ ಬರಬಹುದು (ಕಎಕೋ. , ೮೨೭). [ಸೆಳೆ - -ವು 

ಸೆಳವುರೋಗ (ನಾ). ಸೆಳವು ೪: ಎಳೆಯ ಮಕ್ಕಳಿಗೆ ಶೀತ ಹೆಚ್ಚಾದರೆ ಸಾಮಾನ್ಕ 
ವಾಗಿ ಸೆಳವುರೋಗ ಬರುವುದುಂಟು (ರೂಢಿ). (ಸೆಳವು 3- ರೋಗ! 

ಸೆಳವೆ (ನಾ). ಬೆತ್ತ; ಕೋಲು: "ಕೈಸೆಳವೆ' ಪರಾ. (೬ ಸೆಳ್ಳೆ] 

ಸೆಳಸ್ಮು "ಸೆಣಸ್ಕು' ನೋ. 

ಸೆಳಸ್ಮು "ಸೆಣಸ್ಕು' ನೋ. 

ಸೆಳಹು (ನಾ). ಪ್ರವಾಹದ ಸೆಳೆತ, - ಎಳೆತ: ಹೊಳೆಯ ಬರವ ನೋಡಂಬಿಗ 

(ಸೆಳೆ * -ಹ್ಮು(ಆ -ಪ್ಪ್ಯ)) 


ಸಳಹು ಬಹಳ ಕಾಣಂಬಿಗ (ಶಿಮೀ. ೧೩೧-೬೫೬). 

ಸೆಳಅ "ಸಿಯಳಾಣ' ನೋ. 

ಸೆಳಿಕೆ "ಸಲಗ್ಮೆ' ನೋ. 

ಸೆಳೆ, (ಕ್ರಿ). ೧. ಜಗ್ಗು; ಎಳೆ: ಕುಸುಮಸಂಕುಳಂ ಸುರಿಯೆ ಸೆಳೆವ ಸೆಳೆಗೊಂಬುಗಳಿಂ 
(ಆದಿಪು. ೯-೯೬); ಬೆನ್ನನೇಜ್‌ ಮಂಡೆಯ ಚಂಡಿಕೆಯಂ ಕರ್ಚಿ ಸೆಳೆವ ಸೋಗೆಯ ಮಲಯ 
ಮುದ್ದುತನಮಂ «ಅರ್ಧನೇ. ೧-೯೨ ವ); ಬಳಿಕ ತಿರುವಿಟ್ಟಾಗಲಸ್ವವ ಸೆಳೆದು 
ಬಲುವಿದ್ಕಾಚಮತ್ಪತಿಯಳವ ತೋಜಾದಡೆ (ಕುವ್ಮಾದ್ರೋ ೯-೯). ೨. ಆಕರ್ಷಿಸು: 
“ಸೆಳೆ -- ಆಕರ್ಷಣೇ, ಬಾಲಶಿಕ್ಲಾದಂಡೇ ಚ'' (ಶಮಧಾ); ಸೆಳೆದು ನೋಡಿದ ದಿಟ್ಟಿ 
ತೆಮಟ್ಟನ್ನೆಗಂ ನುಣ್ಣಂ ತಿಣ್ಣುಮನೊಳಕೊಂಡು (ಶಾಂತಿಪು. ೯-೧೪೩. ವ); ಸಿಂಗರದತ್ತ ಮನಂ 
ಸೆಳೆದಾಭರಣಂಗಳ ಪೆಟ್ಟಿಗೆಯಂ ತರಿಸಿ (ಬಸರ. ೮-೧೬); ನಿನ್ನಂತೆ ಪರಕವಿಯ ನಾಲಗೆ ಕಿವಿ 
ಮನಂಗಳಂ ಸೆಳೆವವಂ ಕವಿಯಲ್ಲೆ ಭೂತಳದೊಳು (ಚಿಬಪು. ೧-೨೭). ೩, ಕೀಳು; 


10 


15 


25 


35 


40: 


45 


೮೬೮೬ 


ಸೆಳೆ 
ಹೊರತೆಗೆ: ಕೋಪಿಸುತೆದ್ದು ಸೆಳೆದು ಸಲ್ಲನೆ ಸೀಳೆ (ನಂಬರ. ೭-ಆ್‌); ಕೆಲದ ಖಡ್ಗವ 
ಸೆಳೆದು . . . ಕಟ್ಟಳವಿಯಲಿ ಹೊಕ್ಕನು ಭೀಮ (ಕುವ್ಮಾದ್ರೋ ೧೩-೧೨); ಗಾಳಿ ಮೇಲುದ 
ಸೆಳೆಯಲಮ್ಮದು (ಸಾಳ್ತಭಾ. ೪-೧೬). ೪. ವಶಪಡಿಸಿಕೊಳ್ಳು: ತಳಕಾಡಂ ಸೆಳೆದನ್ನೆ 
ಕೊಂಗನೊಳಕೊಣ್ಣ (ಎಕ. ॥. ೩೮೪-೧೯; ಸು. 1135); ಹಯ ವೃಷಭಂಗಳಂ ಸೆಳೆದು ತಹನು 
ತತ್ತಡೆ ಹರಿಶ್ಚಂದ್ರನೃಪನು (ಹಚಕಾ. ೧-೪೪); ವೀರಸುತಸೋಮಾದಿ ನಿಖಿಳ ಕುಮಾರ 
ರಂಘವಣೆಗಳ ಸೆಳೆದುದು ಭೀತಿರಸಜಲಧಿ (ಕುವ್ಮಾಕ. ೨೦-೨೨); ಸಿಕ್ಕಲು ಸೆಳೆವರು 
ಸೆಳೆದೊಳಹುಗುವರು (ಮೋಹತ. ೩೮-೨೯). 
ಸೆಳಿಸಳಿ (ದ್ವಿರುಕ್ತಿ): ಸಿಂಗಾಡಿಗಳ ತುಂಡಿಸಿ ನೇಜೆಯಗಳ ಲಂಗಿಸಿ ಸೆಳೆಸೆಳೆದಿಡುತ 
(ಕಂನವಿ. ೧೫-೪೭). ಸೆಳೆದುಕೊಳ್‌, ಸೆಳೆದುಕೊಳ್ಳು - ೧. ಎಳೆದುಕೊಳ್ಳು : ಈ ನೀರಂ 
ನೀಂ ಸೆಳೆದುಕೊಳೆ ವಿಚಾರಮದುಂಟೇ (ಉದ್ಬಟ. ೩-೩೦). ೨. ಸ್ವಾಧೀನಪಡಿಸಿಕೊಳ್ಳು; 
ವಶಪಡಿಸಿಕೊಳ್ಳು: ಕರ್ನಾಟಕರಾಜ್ಯವನ್ನು ಸೆಳೆದುಕೊಂಡನು (ನಾಡೋಜ. ೨೩.). 
[ದೇ. 8 ತೆಲು. ಚೆಲುಕು] 
ಸೆಳೆ, ಸೆಣ್ಮೆ (ಕ್ರಿ). ೧. ಕೋಲಿನಿಂದ ಹೊಡೆ; ಥಳಿಸು: ಎಷ್ಟೊಂದು ಹೇಳಿದರ 
ಹಟವ ನೀ ಬಿಡವಲ್ಲಿ ನಾಗಬೆತ್ತದಲಿ ಸೆಳೆದಾನ (ಲೋಕಗೀ. ೧೩೨); ಒಂದು ಕೋಲಿನ 
ತುಂಡು ತಕ್ಕೊಂಡು . .. ಮೂರು ನಾಲ್ಕು ಪೆಟ್ಟು ಸೆಳೆದಳು (ಉತ್ತಗ್ಯ. ೪೧). ೨. ಬಟ್ಟೆ 
ಮೊದಲಾದುವನ್ನು ಒಗೆ ,-- ತೊಳೆ: ಕೆಲಜನರ ದೋತರಗಳನ್ನು ಸೆಳೆಯುತ್ತಿದ್ದಳು 
(ರಕ್ತಥ್ವ. ೪೪); ಹಾವೊಂದು ಮೇಲಿನಿಂದ ತೂರಿಬಂದು ಅವಳ ಮುಂಗೈಗೆ ತಡೆಹಾಯುತ್ತಾ 
ಸೆಳೆಯುವ ಸೀರೆಯ ಮೇಲೆ ಬಿದ್ದಿತು (ಹೇಮಂತ. ೧೪೪). ೩. ಬಳುಕು; ನಡುಗು: 
ಅಳುಕುವ ನಡು ಘನಕುಚಯುಗನೊಳು ನಸುಸೆಳೆಯುತ್ತಮಿರ್ಪಿನಂ. .. ನೋಡಿದಳೊಲ್ಲು 
ರೂಪವಿದ್ಕಾಧರನಂ (ಸುಕುಮು. ೧೧-೧೩). ೪. ಉಳುಕು; ನರ ಹೊರಳು: ಒಳದೊಡೆ 
ಸೆಳೆದೊಡೆ ಸಂದುಗಳುಳಿದೊಡೆ . . . ಶೀತಳಜಳಮಿಶ್ರಿತವಸ್ವವನಳವಟ್ಟಿರೆ 
ಸುತ್ತಲಿನಿಸು ಬೇನೆಗಳಟ್‌ಗುಂ (ಲೋಕೋಪ. ೯-೧೬೬). ೫. [ಗಣಿತ] ಭಾಗಿಸು; 
ಬಾಗಾಹಾರಮಾಡು: ತವಿಸು, ಭಾಗಿಸು . . . ಸೆಳೆ, ಉಚ್ಛೆಂ ಇಂತಿನಿತುಂ 
ಭಾಗಂಗೊಂಬುದಕ್ಕೆ ಪೆಸರು (ವ್ಯವಹಾ. ೧೨). ಸೆಣ್ಣೆ: ಪಿ. ಕೆರೆಯಲ್ಲಿ ಸ್ನಾನಮಾಡಿ ಪಂಚೆ 
ಸೆಣೆದುಕೊಂಡು ಬರುವುದು ಇಷ್ಟು ಹೊತ್ತಾಯಿತೆಂದೆ (ಚಿಂಗಾಳ್ಳ. ೨೯೨): ಸೀರೆ ಸೆಣೆದು 
ಸೂರಿಗೆ ಕಟ್ಟಿದ್ದೆ (ಕಜಕಾ. ೧೮೧). ೩. ಬೀಸು; ಎಸೆ: ಅವಿರಳಮಾದ ತುಂಗಕುಚಭಾರದೆ: 
ತೋಳ್ಸೆಣೆದಿಟ್ಟ ತಕ್ಕಿನೊಳ್‌ ಕವಣೆಯ ಗುಂಡು ಪಾಯವು «ಅನಂಪು. ೧-೮೨). 1] 
ಸೆಕ್ಕೆ (ನಾ). ೧. ಎಳೆತ; ಸೆಳೆತ: ಥಳಥಳಿಸುವ ಕಂಬು ಕಂಜಕುಟ್ಮಲ ಬಲುಸುಳಿ ಸೆಳೆ 
ತೆರೆ ತಿಳಿನೀರ ತಳೆದು . . . ಸರಸಿಯಂತಿಹರು (ಕಂನಎ. ೨೪-೧೯). ೨. ಆಕರ್ಷಣೆ: 
ಟಾಂಗ ರಿಕ್ಲ್ಷಾಗಳ ಸೆಳೆಗೊಳಗಾಗದೆ ನಿಂತೆ, ತಾಸಿನ ತಪಗೈದೆ (ಇಂಚಾಪ. ೧೦೩-೫). 
೩. ಬೇಟೆಯಲ್ಲಿ ಪ್ರಾಣಿಗಳನ್ನು ಆಕರ್ಷಿಸಿ ಹಿಡಿಯಲು ತರಪೇತು 
ಕೊಟ್ಟಿರುವ ಪ್ರಾಣಿ: ದೀಹದ ಪ್ರಾಣಿ ಸಿಡಿ ಸೆಳೆ ಗಾಣ ಬೆಳ್ಳಾರ ತಡಿಕೆ ದೀವದ 
ಖಗಮೃಗಸಂತತಿಗೂಡಿ ನಡೆತಂದನಾ ವನಚರನು (ನೇಮಿಸಂ. ೨-೩೮). ೪. ದೋಚುವಿಕೆ; 
ಲೂಟಿ: ಒತ್ತಾಯದಿಂದೆ ದುರ್ಗಂಗಳ ಕೈಕೊಂಡರೊದಗಿದರ್ಸೆಳೆ ಸೂಚೆಗಾತುರದೊಳು 
(ಜೈಮಿಭಾ. ೧೦-೫೩). [ಆ ಸೆಳೆ 11 
ಸೆಕ್ಳೆ, ಚಳ್ಳೆ, ಸೆಡ್ಮೆ (ನಾ). ೧. ಕಂಬಿ; ಸರಳು; ಸಲಾಕೆ: ಕತ್ತುರಿಯ 
ಸೆಳೆಯನಳ್ಳಾಡಿದೊಂದಂದದಿಂ ವಾಸನೆಯಾದತ್ತೆಂಬಿನಂ (ಜಗವ. ೫-೮); ಗಿಳಿಯಂ 
ಸೆಳೆಯಲೆನುತ್ತವರೆತ್ತಿದ ತೆಳುವಳುಕಿನ ಸೆಳೆಯೋ (ಜಯಕಾ. ೧-೪೧); ಲಲನೆಯಾಕ್ಷಿಸೆ 
ಕಟಾಕ್ಷದ ರುಚಿ ಪಳುಕಿನ ಸೆಳೆಯೆತ್ತಿ ತೀವಿದಂತಾಯ್ತು (ಅನಂಚ. ೧-೮೦); ಅವನ 
ಕೈಯೊಳಗೆ ಬಂಗಾರದ ಸೆಳೆಗಳಿಂದ ಮಾಡಿದಂಥಾದೊಂದು ಪಂಜರವಿತ್ತು 
(ಮುಂಬಯಿ. ೫-೩೦೦). ಪಿ. (ಮಕ್ಕಳನ್ನು ವಿದ್ಕಾಭ್ಕಾಸಕಾಲದಲ್ಲಿ ದಂಡಿಸುವ) 
ಬೆತ್ತ; ಕೋಲು: ಪೊಂಬೆತ್ತದ ಸೆಳೆಗೆ ತಳಿರ್ಮೂಡಿದಂತಾಗೆ (ಲೀಲಾವ. ೪-೭೬); 
ಸಿದ್ಧಂ ದಯೆಯಿಂದೆ ಕೊಟ್ಟ ಸೆಳೆಯಿಂ ಪುಲಿಯಂ ಮಿಗೆ ಪೊಯ್ಸಳೆಂದೊಡೆ 
(ಸೌಇಇ. 1X - 4, ೩೨೯-೧೨; 1209); ತುಮಿಗಿ ತೂಳುವ ಸಿಂಧ ಸೆಳೆ ಮಡಲಿಜ್‌ವ ರುಲ್ಲರಿ 
(ಕುವ್ಮಾಕ. ೩-೧೬); ಅಲರ್ವಿಲ್ಲನ ಪಡಿಯಅತಿಯ ಕೈಯೊಳಗೊಪ್ಪುವ ಸೆಳೆಯಂತೆ 
ವಿರಾಜಿಸಿತು (ಜಯಕಾ. ೨-೪೭); ಸೆಳೆಗೆ ಹೆದರದ ಮಗು ಬಳೆಗೆ ಹೆದರೀತೆ? (ಗಾದ). 


ಸೆಳೆಕೊಳ್‌ 


೩. ಸಣ್ಣರಂಬೆ: ವಕುಳದ ಪೂತ ಸೆಳೆಯ ಸೆಳೆವಿಲ್ಲಂ ಗೊಲೆಗೊತ್ತಿ ಪೊಸನನೆಯ | 
ಪುಳುಂಬಂ ಪೊಸೆದು ಸಲಿಸಿ (ಅರ್ಥನೇ. ೫-೫೫ ಮ: ಸೆಳೆಗೆ ಸೆಡೆವುದೆ ಭದ್ರಮದದಂತಿ ! 
(ಕುಮ್ಮಾಅ. ಓರಿಇ. ೧-೩೩); ಎಸೆಯೆ ಕರದೊಳು ಮಾಧವೀಲತೆಯಸಿಯ ಸೆಳೆ (ಕುಮುರಾ. | 
೨-೬೬). (ಗು). ೪. ತೆಳುವಾದ; ತೆಳ್ಳಗಿರುವ: ನುಣ್ಣೊಗೆದ ಕದಂಪು ನೀಳ್ದಸಿಯ | 
ಕಣ್‌ ಸೆಳೆಯೊಳ್ನಡು . . ಕರಮೊಬ್ಬರೆ (ಲೀಣಾವ. ೪-೭೬. ಚಳ್ಳೆ: ೧. ಇನ್ನೇನು ಗಾಳದ | 
ಚಳೆಯನ್ನು ಎಳೆದರೆ ಸೈಮಾನು ದಡಕ್ಕೆ ಬಿದ್ದು ಕೈಸೇರುತ್ತದೆ (ಕಾನೂರು. ೫೧೦). ಸೆಡ್ಕೆ: 
೨. ನಾಯ ಬಾಲ ಸೆಡೆಯಂ ಕಟ್ಟಲೆ ಚೆನ್ನಪ್ಪುದೇ (ಸೋಮೇಶ. ೪೭). [೮ ಸೆಳ್ಳೆ) ( 

ಸೆಳೆಕೊಳ್‌ 'ಸೆಳೆಗೊಳ್‌' ನೋ. | 

ಸೆಳೆಖಾನೆ (ನಾ). ಮೇಜು, ಪೆಟಾರಿ ಮೊದಲಾದುವುಗಳಲ್ಲಿ ಸಾಮಾನುಗಳನ್ನು | 
ಇಡಲು ಮಾಡಿರುವ, ಮುಂದೆ ಹಿಂದೆ ಸರಿಸಬಹುದಾದ ಖಾನೆ: ಅದರ |10 
ತಳಭಾಗದಲ್ಲಿದ್ದ ಸೆಳೆಖಾನೆಯಲ್ಲಿ ಹಲವು ಕಾಗದ ಪತ್ರಗಳಿದ್ದವು (ಪುನರು. ೩೦೮): | 
ಮೇಜಿನ ಎಲ್ಲ ಸೆಳೆಖಾನೆಗಳನ್ನೂ ಹುಡುಕಿ ಮೋಂಬತ್ತಿಗಳನ್ನು ತೆಗೆದು . . . 
ಹೊತ್ತಿಸಿದಳು (ಎಳಜೀ. ೭೨). ಸೆಳೆ * ಖಾನೆ] 

ಸೆಳೆಗತ್ತಿ (ನಾ). ಒಂದು ಬಗೆಯ ಕತ್ತಿ; ಒರೆಯಲ್ಲಿಟ್ಟು ತೆಗೆಯಬಹುದಾದ 
ಖಡ್ಗ: ಮೊಳೆಗತ್ತಿ ಕೊಲ್ಲತ್ತಿ ಕೊಂಕಣ ಬಿಡೆಗತ್ತಿ ಸೆಳೆಗತ್ತಿ (ದೇವಾಂಪು. ೩-೨೦೧); ಖಡ್ಗಂ 
ಕರಾಚೂರಿ ಕಕ್ಕಡಂ ಸಬಳ ಸೆಳೆಗತ್ತಿ ಕಡುಗತ್ತಿ . . . ಮೂವತ್ತೆರಡು ಪರಿಯ 
ಶಸ್ತ್ರಗಳಾಂತು (ಚತುಪು. ೫-೨-೪೩). ಸೆಳೆ *- ಕತ್ತಿ! | 

ಸೆಳೆಗಾಲ (ನಾ). ಕಾಲನ್ನು ಎಳೆದೆಳೆದು ಹೆಜ್ಜೆಯಿಡುವವನು; ಕುಂಟ: | 
*“ಕುಂಟ: -- ಸೆಳೆಗಾಲಂ'' (ಕಾಶಕೃ. ೧೭). (ಸೆಳೆ 3- ಕಾಲ್‌ +- ಅ) 

ಸೆಳೆಗೊಂಬು (ನಾ). ತೆಳುವಾದ ಕೊಂಬೆ; ಸಣ್ಣರೆಂಬೆ : ನಳಿತೋಳಿಂ ಸೆಳೆಗೊಂಬಂ |20 
ತೆಗೆದೊರ್ವಳ್‌ ವಿಳಾಸವತಿ ತಿಟ್‌ದಳಾಮ್ರನವಕಿಸಲಯಮಂ (ಆದಿಪು. ೧೧-೧೦೧); 
ಮೆಲ್ಲಲರ್ಗೊಲೆವ ಸೆಳೆಗೊಂಬುಗಳ್‌ (ಉಜ್ಭಟ. ೩-೮೯); ಸೆಳೆಗೊಂಬು ಸೊಂಡಿಲ್‌ 
ಕವಲ್ಲೊಂಬು ಕೊಂಬುಗಳ್‌ ಬಳೆದ ಗ್ರಂಥಿಗಳೆಸೆವ ಕುಂಭಸ್ಮಳಂ... ಆಗೆ ಕಂಗೊಳಿಸಿತಾ 
ಮಾಮರಂ ಸ್ಮರನ ಸೊಕ್ಕಾನೆಯೆಂಬಂತೆ (ಚೆಬವು. ೪೬-೩); ಏನೀ ಮಾಮರದ 
ಸೆಳೆಗೊಂಬಿನೊಳ್‌ ಮೂಗುವಟ್ಟಿರ್ಪಯ್‌ (ರಾಮಾಶ್ವ. ೨-೧). (ಸೆಳ್ಮೆ * ಕೊಂಬು! 

ಸೆಳೆಗೊಕ್ಕೆ (ನಾ). ಮರಗಿಡಗಳ ಕೊಂಬೆಗಳನ್ನು ಬಗ್ಗಿಸಲು ಬಳಸುವ:ಕೊಕ್ಕೆ : | 
ಭಾವೆಯೊರ್ವಳು ಸಣ್ಣ ಸೆಳೆಗೊಕ್ಕೆಯಿಂ ಕೊಯ್ದ ಪೂವುದರಲು ಮುಂದಲೆಗೆ 
(ಶ್ರೀಪಾಲ. ೫-೩೧). ಜಳ, + ಕೊಕ್ಕೆ? | 


5 


15 


2s 


.ಲ೬೮೩ 


ಸೆಳೆವಲೆ 


ಸೆಳೆತ್ತ, ಸೆಳತ (ನಾ). ೧. ಎಳೆಯುವಿಕೆ; ಎಳೆತ. ೨. ನೀರಿನ ಪ್ರವಾಹದ ವೇಗ: 
ನದಿಯ ಮಧ್ಯಭಾಗದಲ್ಲಿ ನೀರಿನ ಸೆಳೆತ ಹೆಚ್ಚಾಗಿದೆ (ರೂಢಿ). ೩. ಆಕರ್ಷಣೆ: 
ನನಗೆ ಸೌಂದರ್ಯದ ಸೆಳೆತವಿದೆಯೆಂದೇ ನಾನದನ್ನು. ನಿಷ್ಠೆಯಿಂದ ಪ್ರೀತಿಸುತ್ತೇನೆ 
(ಸ್ಪತಿಚಿ. ೪೪೫); ಸ್ವಾಮಿಗೆ ಆಕೆಯ ಮೇಲೆ ಯಾವ ಬಗೆಯ ಸೆಳೆತವಿರದಿದ್ದರೂ 
ಮತ್ತರವಿರಲಿಲ್ಲ (ಛೂಮಿತಾ. ೯). ೪. ಕಣ್ಣನ್ನು ಕೋರೈಸುವ ಕಾಂತಿ, 
--ಹೊಳಪು: ಬಲಬದಿಯಿಂದ ಮಿಂಚಿನ ಸೆಳೆತಗಳು ಚಿಮ್ಮುವುವು. ಕ್ರಮೇಣ ಈ 
ಸೆಳೆತಗಳ ಪ್ರಕಾಶವನ್ನು ಹೆಚ್ಚಿಸುತ್ತ ಹೋಗಬೇಕು (ಅಶ್ವಮೇ. ೨೮). ಸೆಳೆತ: ೩. ಅವನಿಗೆ 
ಕುಡಿತದ ಸೆಳತ ಜಾಸ್ತಿಯಾಗಿದೆ (ರೂಢಿ). ಸೆಳೆ * - ತೃ] 

ಸೆಳೆತ (ನಾ). ಹೊಡೆತ; ಪೆಟ್ಟು; ಏಟು: ""ತರ್ಜನಂ-ಸೆಳೆತಂ'' (ಕಾಶಕ್ಕ. ೧೪); 
ಮನೆಗೆ ತಡಮಾಡಿ ಹೋದರೆ ಬೆನ್ನ ಮೇಲೆ ಸೆಳೆತ (ನಿರಾಭ. ೪೯). [ಸೆಳೆ + - ತ್ಮ] 

ಸೆಳೆತರು (ಕ್ರಿ). ಎಳೆದು ತರು; ಹಿಡಿದು ತರು: ಆನೆಯ ಕೆಯ್ಮ ಕಬ್ಬಿನ ಕೋಲ 
ಸೆಳೆತಂದು (ಮೋಹತ. ೪೨-೫೪); ಧುರದೊಳು ವೈರಿಭೂಪಾಲರ ಖಂಡಿಸಿ ಹರುಷದಿಂದಲಿ 
ಸೆಳೆತಂದ ಬಿರುದಿನ ತುರಗಗಳನು (ಕಂನವಿ. ೬-೨೫); ಮುನ್ನಡೆದ ಸುಕೃತದ ಫಲದ 
ಪಾಶವೆ ಪಿಡಿದು ಸೆಳೆತಂದಂತೆ ಬಂದನು ಕಡುವಿರಾಗತೆಯಿಂ (ಗಗತಾ. ೨-೧೯). 

(ಸೆಳೆ, 4 ತರು (ಆ ತರ್‌)] 

ಸೆಳೆತೆಗೆ (ಕ್ರಿ). ಎಳೆದು ತೆಗೆ; ಕಿತ್ತುಹಾಕು: ಕಾವಲರ ದಳವೆಲ್ಲ ಸುತ್ತುನಿಂದಿರಲವನ 
ಬಟ್ಟೆ ಸೆಳೆತೆಗೆದು, ಕಿಸುಸೇಲೆಯಂ ಹೊದಿಸಿ (ಗೊಲ್ಗೊಥಾ. ೯-೨೪೩). (ಸೆಳೆ, + ತೆಗೆ] 

ಸೆಳೆನಡು (ನಾ). ತೆಳುವಾದ ಸೊಂಟ,: ಆಕೆಯ ಸೆಳೆನಡು ನೋಡಿದರ ಮನ 
ಮನಲ್ಲಾಡಿಸುಗುಂ (ಮಲ್ಲಿಪು. ೩-೬೫); ನೀಳ್ದ ಕಣ್ಣಳುಂ ಸೆಳೆನಡುವಿನಲ್ಲಾಟಮಂ ಕಂಡು 
ಪೊಅವಾಟ್‌ಂ೦ದೇಜಲಾರ್ತುವಿಲ್ಲ (ಕಬ್ಬಿಕಾ. ೭೮); ಮಡದಿಯ ಸೆಳೆನಡು ತನ್ನಯ 
ಬಡತನದಿಂ ಹರಿಯ ಮಧ್ಯ್ಮಮಂ ನಯದಿಂ ಕೀಲ್ಬಡಿಸುತ್ತಿರ್ಪುದು (ದಶಕು. ೬-೩೭). 

[ಸೆಳೆ 4 ನಡ್ಕು) 

ಸೆಳೆನೀರು (ನಾ). ರಭಸವಾಗಿ ಹರಿಯುವ ನೀರು: ವೃತ್ತಸ್ತನದುನ್ನತ ಗುಣಭೂಷಣೆ 
ಪತ್ತಿಯವನ ಪರ್ಯಂಕಮನಡರ್ದೊಲವೆತ್ತು ನಿರೀಕ್ಷಿಸಲಾ ಮಡುವಿನ ಸೆಳೆನೀರೀ 
ತೆಜನಾಯ್ತು (ಜಯಕಾ. ೯-೩೨); ಸೆಳೆನೀರಿನ ಕುಲ್ಲೆಯೊಳೊಂದೇ ಭಲ್ಲೆಯೊಳೆಳೆ ಸಸಿಲೆಯ 
ನಿಕ್ಕಡಿಗೆಯ್ದೆ (ಹೆಬ್ಬೆರ. ೧-೧೯). [ಸೆಳೆ 1 ನೀರು, (ಆ ನೀರ್‌)] | 

ಸೆಳೆಬೆತ್ತ (ನಾ). ತೆಳುವಾದ ಕೋಲು, ಬೆತ್ತ: ಗಳರವವೆಂಬ ಮಂತ್ರದೆ ಮಂತ್ರಿಸಿ 
ಜಡೆ ಸೆಳೆಬೆತ್ತದಲಿ ಮಿಗೆ ಬಡಿದು (ಕಂನಎ. ೨-೧೦೦). (ಸೆಳೆ 4 ಬೆತ್ತ] 


ಸೆಳೆಗೊಡು (ಕ್ರಿ). ಬೆತ್ತವನ್ನು ಕೊಡು; ಕೋಲನ್ನು ನೀಡು: ಜಗದ ಹೆಂಗಳ | | ಸೆಳೆಮಂಚ (ನಾ). ಉಯ್ಕಾಲೆಮಂಚ; ತೂಗುಮಂಚ: ರಂಜಿಪ ರನ್ನದ 


ಮಾಣಿಕವು ಸಿರಿಮಿಗುವ ಮಾಣಿಕಗಂಡಳೆಂಬುದ ಬಗೆದು ಸಖಿ ಸೆಳೆಗೊಟ್ಟಳು | 
(ಸೆಳ್ನೆ * ಕೊಡು! | 


(ಸಾಳ್ವಭಾ. ೩-೩೩). 

ಸೆಳೆಗೊನೆ (ನಾ). ಎ ಸೆಳೆಗೊಂಬು: ಅಡರು ಹೋ ಹೋ ನಿಲ್ಲು ಸೆಳೆಗೊನೆ ವಿಡಿಯೆ 
ಮೇಲ್ಸೊನೆಗಳನು ಹಿಮ್ಮೆಟ್ಟು . . . ಎಂಬ ಪೆಣ್ಣಳ ನುಡಿ ಪೂಣ್ಮಿತೆಲ್ಲೆಡೆಯ ವನಗಳ 
ಸುತ್ತುವಳಸಿನೊಳು (ನಾಗಷ. ೩೦-೬೦). (ಸೆಳೆ * ಕೊನ] 

ಸೆಳೆಗೊಳ್‌, ಸೆಳಕೊಳ್ಳು, ಸೆಳೆಕೊಳ್‌ (ಕ್ರಿ). ೧. ಆಕರ್ಷಿಸಲ್ಪಡು: ಎಮ್ಮಯ 
ನಣ್ಚಿಂದಾನ್‌ ಸೆಳೆಗೊಂಡೆನ್‌ (ಬದ್ಧಪ್ರ. ೧೭-೩೪೦). ಸೆಳಕೊಳ್ಳು: ೨. ವಶಪಡಿಸಿಕೊಳ್ಳು: 
ಒಂದುಗೂಡಿದರೆ ಪ್ರಾಣವನು ಸೆಳಕೊಂಬುದು (ಕಎಪು. ೨೧-೧). ಸೆಳೆಕೊಳ್‌ : 
೨. ಅಸಮಾಸ್ತ್ರ ತಾಯ ಮಗ್ಗುಲೊಳೊಜಗಿರಲು ರಕ್ಕಸ ಮಾಯದಲಿ ಸೆಳೆಕೊಂಡ 
(ಮೋಹತ. ೧೧-೨೪); ಮುದ್ದುಮಾತಿಂ ಪೊನ್ನ ಸೆಳೆಕೊಂಡು ಜಾಳಿಗೆಯನು ಕಟ್ಟು ಮಗಳೆ 
(ಕಂನವಿ. ೬-೧೪೯). ೩. ಎಳೆದುಕೊಳ್ಳು: ಶಾಲೆಯ ಸೆಳೆಕೊಂಡು ಹೇಳದೋಡಿದ ಕೃಷ್ಣ 
(ಪುರಂದ. ೧-೯೧-೧); ತಲೆಯೆತ್ತೆ ಕೂದಲ ಸೆಳೆಕೊಳ್ತೆ ಮುಳ್ಳು (ಕಂನವ. ೧೮-೪೭). 

(ಸೆಳೆ 4 ಕೊಳ್‌) 

ಸೆಳೆಗೋಲು (ನಾ). ತೆಳುವಾದ ಕೋಲು; ಬೆತ್ತ: ಗುರೂಪದೇಶವೆಂಬ ನೇಗಿಲಂ 
ಹಿಡಿದು ಅಂತಃಕರಣಚತುಪ್ಪಯವೆಂಬ ಪಶುವಂ ಕಟ್ಟಿ ಓಂಕಾರನಾದವೆಂಬ ಸೆಳೆಗೋಲಂ 
ಪಿಡಿದು (ಸರ್ವವ. ೧೦೫-೫೬೮); ಸೆಳೆಗೋಲು ಒಂದಟ್ಟೆಯ ಕೆರಹು ನಾಯಿಗಳ ಬಾಯ್ಕಟ್ಟು 
ಓಳಿಯಿಂದಿವು ಮೆಚೆಯೆ (ಬಸಪು. ೩೧-೪). [ಸೆಳೆ + ಕೋಲ್‌, (< ಕೋಲ್‌,)] 


35 


45 


ಸೆಳೆಮಂಚದ ಮೇಲೆ ಲೀಲೆಯಿಂ ಕುಳ್ಳಿರ್ದಳ್‌ (ಪಂರಾಮಾ. ೩-೭೫); ಕೋಡಗ ಬಲ್ಲುದೆ 
ಸೆಳೆಮಂಚದ ಸುಖವ (ಬಸವ. ೯೮); ಸೆಳೆಮಂಚದ ಕಳನಿನದಂ ಬಳಸಿದ ಶಕುನಿಗಳ 
ನುಣ್ಣರಂ (ಗಿರಕ. ೪-೧೪೯); ರಮ್ಮಮಂದಿರದ ಸೆಳೆಮಂಚದೊಳ್‌ ಮಲಂಗಿರೆ 
(ಚೆಬಪು. ೪೬-೧. (ಸಳ * ಮಂಚ) 

ಸೆಳೆಮಾವು (ನಾ). ಮಾವಿನ ಮರದ ರೆಂಬೆ (7): ಸೆಳೆಮಾವಂ ನೆಮ್ಮಿ ಪೂಗಂಪಿ 
ನೊಳ್‌ ಪೊರೆದಲ್ಲಾಡುವ ತುಂಬಿವಾಡನೊಲವಿಂ ಕೇಳ್ಪಂದದಿಂ ನಿಂದು (ಕಬ್ಬಕಾ. ೬೯). 

(ಸೆಳೆ? 4 ಮಾವು] pe 

ಸೆಳೆಮಿಂಚು (ನಾ). ಕೋಲಿನಂತೆ ಮೂಡಿ, ಕಣ್ಣು ಕೋರೈಸುವ ಮಿಂಚು; 
ಕೋಲ್ಮಿಂಚು: ಪಳಚ್ಚನೆ ಸೆಳೆಮಿಂಚು ಕಣ್ಣೊಣರೊಳುಳ್ಳೆ (ಶಬಶಂ. ೧-೪೬): ಮಳೆವಿಲ್ಲ 
ಹಿಡಿದುಡುಗಿ ಸೆಳೆಮಿಂಚ ಮಸೆಮಸೆದು (ಕಾಲೂರ. ೪೫-೬೦). [ಸೆಳ್ಳೆ + ಮಿಂಚು! 


40| ಸೆಳೆರೂಪು (ನಾ). ಆಕರ್ಷಿಸುವ ಚೆಲುವು; ಮನಮೋಹಿಸುವ ಸೌಂದರ್ಯ: 


ಹರೆಯದೆಳಹೊಗರಿಂದ ಕಳೆತೀವಿ ಇಹರು ಸೆಳೆರೂಪಿನಿವರಿಗಾರೊಲಿಯದಿಹರು 
(ಗೋಕುನಿ. ೧೩-೨೬). [ಸೆಳೆ, 3- ರೂಪು) 

ಸೆಳೆವಲೆ (ನಾ). ಪ್ರಾಣಿಗಳನ್ನು ಆಕರ್ಷಿಸಿ ಹಿಡಿಯುವುದಕ್ಕೆ ಅನುಕೂಲವಾಗು 
ವಂತೆ ಪದಾರ್ಥಗಳನ್ನು ಅಥವಾ ಜಂತುಗಳನ್ನು ಅಳವಡಿಸಿರುವ ಬಲೆ: 
ಪಿಡಿವಲೆ ಸೆಳೆವಲೆ ಕಾಲ್ವಲೆ . . . ಬಲುವಲೆಗಾಜರು ಕೂಗಿ ಬೊಬ್ಬಡುತಲೈದಿದರು 


(ಮೋಹತ. ೧೯-೧೬). [ಸೆಳೆ, * ಬಲೆ) 


ಸೆಳೆಎಡಿ ೮೬೮೮ ಸೆಜಂಗು 


ಸೆಳೆಎಡಿ (ಕ್ರಿ). ಕೋಲನ್ನು ಹಿಡಿ; ಬೆತ್ತವನ್ನು ಹಿಡಿ: ಅಬ್ದನಾಳಮಂ ಸೆಳೆವಡಿದಂಗ | | ಸೆಳ್ಳು, ಚಲ್ಲು, ಚಳ್ಳು, ಚೆಳ್ಳು (ನಾ). ೧. ತೀಕ್ಷ್ಮವಾದುದು; ಮೊನಚಾದುದು: 

ಜನ್ಮ ಜಯಲಕ್ಷ್ಮಿಯ ಲಾಸಿಕೆಯಾಕೆಯೆಂಬಿನಂ (ಮಲ್ಲಿಪು ೪-೫೨); ಸೆಳೆವಿಡಿದು ತುಲುಗಾಹಿ | | "ಸೆಳ್ಳುಗುರ್‌' ಪರಾ. ೨. ಉದ್ದವಾದ ತೆಳುರೆಂಬೆ. ೩. ವ್ಯವಸಾಯದ 

ಪಶುಸಂಕುಲವ ತೆವಜುವವೋಲು (ಕುವ್ಮಾದ್ರೋ. ೩-೨೪); ಮಾಧವೀಲತೆಯ ಸೆಳೆವಿಡಿದ | ಒಂದು ಉಪಕರಣ: ಸೆಳ್ಲು ರಾಘೋಲು, ಜಂತೆ, ಗುಂಟೆ, ಹತಿಗಣಿ, ಮೆಟ್ಟು 

ಕ್ಕ... ಸಿಂಗರಕೆ ಮಿಗಿಲಾಯ್ರ, ವನಿಸುತೆಗೆ ಯತುಮತಿಯಾಗಲು (ಜೈಮಿಭಾ. ೧೮-೨೫). | (ಕನ್ನಚಾ. ೨೫). ಚೆಲ್ಲು: ೨. ನಾಯಿಗೆ ಚಲ್ಲು, ಕಾಗೆಗೆ ಕಲ್ಲು (ಗಾದೆ). ಚೆಳ್ಳು: ೧. 
ಸೆಳೆ *- ಪಡಿ) | "ಚಳ್ಳುಗುರ್‌' ಪರಾ. ಚೆಳ್ಳು: ೧. "ಚೆಳ್ಳುಗುರ್‌' ಪರಾ. 

ಸೆಳೆಸೀರೆ (ನಾ). ಸೀರೆಯನ್ನು ಹಿಡಿದು ಎಳೆದಿದ್ದ ಸ್ಥಿತಿ: ಮಲ್‌ದಿರೈ ಸೆಳೆಸೀರೆಯಲಿ | [ದೇ. ॥ ತಮಿ. ಚವಳ್‌; ಮಲ. ಚವಳು; ಕೊಡ. ಜಳೆ; ತೆಲು. ಸೆಲ] 

| 


5 


ಸತಿಯೊಜಲಲಕ್ಷಯವಿತ್ತು ತನ್ನೆನು ಮೆಚೆದ ಮಹಿಮಾರ್ಣವನ ಭಜಿಸುವುದು ಸೆಳ್ಳುಗುರ್‌, ಚಳ್ಳುಗುರ್‌, ಚಳ್ಳುಗುರು, ಚೆಳ್ಳುಗುರ್‌, ಚೆಳ್ಳುಗುರು, ಸಳ್ಳುಗುರು, 
(ಕುವ್ಮಾಅ. ೧೬-೧೮). ಸೆಳೆ ೬ ಸೀರೆ] ಸೆಳ್ಳುಗುರು (ನಾ). ಉದ್ದವೂ ಚೂಪೂ ಆದ ಉಗುರು; ಮೊನಚಾದ 

ಸೆಳೆಸುಂದು (ನಾ). (7): (ಸು)ದ!ಗ್ಗ)ನುಖಿದೋ(0) ಸೆಳೆಸುನ್ಹುಲ್‌[ಮೋ]ಂ | ಉಗುರು: ಮೊಗಮಂ ತಾವರೆ ಕಣ್ಣನುತ್ತಲದಲಂ ಧಮ್ಮಿಲ್ಲಮಂ ಸೋಗೆ ಸೆಳ್ಳುಗುರಂ 
ತನ್ಹೆಯ ತಾಯ್ವಿರಾ ಸನ್ತಾನಮ(0)ನುಳಿದು ಬಿಸುಟೋ (ಸೌಇಣಇ. 1-4, ೧೧-೫; 865). (7) |10| ಕೇದಗೆ... ಪೋಲ್ತು (ಅದಿಪು ೬-೮೫); ಕಿಲುವರೆಯದ ಸೆಳ್ಳುಗುರ್ವೆರಲ ಗಣಿಕೆಯರೆಸೆದರಲ್ಲಿ 

ಸೆಳ್ಳ, ಚಲ್ಲ, ಚಳ್ಳ, ಚಳ್ಳೆ, ಚೆಲ್ಲ, ಚೆಳ್ಳ, ಚೆಳ್ಳು, ಚೆಳ್ಳೆ, ಚೊಳ್ಳೆ, ಸೆಳ್ಳ್ಯು, | (ಪದ್ಮರಾ. ೮-೯೯); ಬೆಡಂಗಿನ ಬಾಲೆಯೊರ್ವಳ್‌ ತನ್ನ ಕಿಜುವೆರಲ ಸೆಳ್ಳುಗುರ್ಗೊನೆಯಿಂ 
ಸೆಳ್ಳೆ, ಸೊಳ್ಳೆ (ನಾ). ಒಂದು ಬಗೆಯ ಮರ ಮತ್ತು ಅದರ ಕಾಯಿ: ಸೆಳ್ಳ | ಮುಂಗುರುಳನೇಚೊತ್ತುತು೦ (ಗಾಮಾಶ್ನ. ೪೮-೨೫). ಚಳ್ಳುಗುರ್‌: ಚಳ್ಳುಗುರ್ಗಳುಂ 
ತಮಾಳದ ಪಾರಿವಾಳದ . . . ಕಾನನವೆತ್ತ ನೋಟ್ರೊಡಂ (ಲೀಲಾವ. ೬-೨೧); ತಟ್‌ದರೆದು ಬೆಳಗನೀಯೆ (ಪ್ರಭುಪು ೫-೨೪). ಚಳ್ಳುಗುರು: ಬಿಲ್ಲು ಮುರಿದ ಹಸ್ತ ಚಳ್ಳುಗುರಿನ ಹಸ್ತ 
ಸೆಳ್ಳತಿಗುಡಂ ಕಿಟುಕುಸಾಲೆಯ ಬೇರುಮಂ (ಅಶ್ವಶಾ. ೧೬-೫). ಚಲ್ಲ: ಮರಗಳು... | (ತೀರ್ಥಮ. ೧೫೫); ಕಂಬನಿಯ ತುದಿಯ ಚಳ್ಳುಗುರಿನಿಂ ಚಿಮ್ಮುತ್ತೆ (ನವಮೋ. ೬-೬೨). 
ಗೋರಂಟಿ, ಚಲ್ಲ, ಮರುವ (ನಮ್ಮನು. ೨೩೬). ಚೆಳ್ಳೆ: ಚಳ್ಳ (ಭೋಕರ) - ಮಧ್ಯಮ ಚೆಳ್ಳುಗುರ್‌: ನಳಿತೋಳ ಸಿರಿಸಮಂ ಚೆ(ಪಾಠಾಂ. ಸೆ1ಳ್ಳುಗುರ ಕೇತಕಿಯನಾನನದ 
ತರದ ವ್ಯಕ್ತ . . . ತೋಟೆ, ಬೇರು, ಹಣ್ಣುಗಳು ಔಷಧಕ್ಕೆ ಬರುತ್ತವೆ (ಕಭಾಗೆ. ೩೯). 


ತಾವರೆಯನು . . . ಅವಯವದೊಳಳವಡಿಸಿ (ಚೈಮಿಭಾ. ೪-೨೧); ವಲ್ಲಕಿಯ 
ಚಳ್ಳೆ: ಸಾರತರಮೆನಿಪ ಬೇಳೆ (ಚಳ್ಳೆ)ಯ ಬೇರಂ. . . ಪೂಸೆ (ಖಮದ. ೧೨-೪೦); ಅಂಬಟೆ ಚೆಳ್ಳುಗುರ್ಗೊನೆಗಳಿಂ ತಾಗಿಸುತೆ (ಪರಶು. ೭-೧೯). ಚೆಳ್ಳುಗುರು : ಕೇತಕಿಯೆಸಳ ಜಜೆವ 
ಯರನೆಲ್ಲಿ ಚಳ್ಳಿ ಬಿಲ್ವದ ಮರ . . . ತಮಾಲಗಳ್ತುಂಬಿಹುವಾರಾಮದೊಳಗೆ (ಕಂನಎ. ಚೆಳ್ಳುಗುರಿಂದ (ಕಂನಎ. ೯-೧೯೩); ವಾಕಾರವನೆ ಚೆಳ್ಳುಗುರಿಂದಲಿ ತಿದ್ದಿ ಏಕಾರವನೆ 
೫-೮೯); ಚಳ್ಳೆ ಸುರಹೊನ್ನೆ ಕಿಂಶುಕ ಗೋಣಿ (ಸಿದ್ಧಕಾ. ೬-೧೭). ಚೆಲ್ಲ: ಚೆಲ್ಲ, ಚೆಳ್ಳ, ಮರು ಮಾಡಿದಳು (ಚಂದ್ರಹಾ. ೩-೩೪). ಸಳ್ಳುಗುರು: ಸನುಮತದೊಳಿರಲು 


ವಾಚಲು ಮರ, ಹೊಳೆದಾಸವಾಳ (ಮನಗ ೪೯-೯೭೩). ಚೆಳ್ಳೆ : ಬೇರೊಳ್‌ ಚೆಳ್ಳ ಮುಳ್ಳನೂಲುಗೆ |20| ಸಳ್ಳುಗುರಿಂದಲವಳುರದ ಮೊನೆಜು ಚದನಿರಿದು ಕಬರಿಯ ಪಿಡಿದು ಬಾಯ ಚುಂಬನ 


15 


(ಲೋಕೋಪ. ೬-೫೮). ಚೆಳ್ಳು: ""ಶ್ಲೇಷ್ಮಾತಕಂ ಜಾತಿ ಚೆಳ್ಳಕ್ಕು [ಪಾಠಾಂ. ಜಳ್ಳಕ್ಕು, ಗೈದ ಬಳಿಕ (ನವಮೋ. ೯-೪೨). ಸೆಳ್ಳುಗುರು: ಸೆಳೆನಡುವ ಸೆಳ್ಳುಗುರ ಬೆಡಗಿನ ಕಾಂತೆ 
ಜೇಳಕ್ಕು)'' (ಮಂಗರಾ. ೩೭-೨೨); ಚೆಳ್ಳು ತಿಲಕವಶೋಕೆ:. . . ಕದಳಿಗಳಿಲ್ಲ ನೋಡಿವೆ ರಂಜಿಸುತಿರ್ಪಳಾ ಪುರದಿ (ನಳಚ. ೨-೨೪): ನಳಿತೋಳ ಸೆಳ್ಳುಗುರ ತೆಳುವಸುಅ , . . 
(ತೊರರಾ. ೩-೧-೨೯). ಚೆಳ್ಳೆ: ಚೆಳ್ಳೆಯಾ ಕಾಯಿ ನಿಂಬೆಯ ಹುಳಿಹಣ್ಣನು . . . ತಂದು ಶಬರಿಯರು ಕಾಳರಾತ್ರಿಯ ಸಿರಿಗಳೆನಿಸಿದರು (ಸಾಳ್ವಭಾ. ೧೬-೭): ಮೆಲ್ಲೆದೆಗನುಲೇಪನವ 
ತಳೋದರಿಯರಿಕ್ಕಿದರು (ಜ್ಞಾನಚ. ೨-೧೩೫). ಚೊಳ್ಳೆ: ಚೊಳ್ಳಿಯ ಹಣ್ಣಿನ ಬೇರು ಸೆಳ್ಳುಗುರೊಳು ತೀಡಿ (ಕಂನಎ. ೨೫-೧೩೫). ([ಸೆಳ್ಳು * ಉಗುರ್‌ 

ಔಷಧಕ್ಕೆ ಉಪಯೋಗವಾಗುತ್ತದೆ (ರೂಢಿ). ಸೆಳ್ಳು : ಅಮರ್ದುವಳ್ಳಿ ಸೆಳ್ಳಿಂಬಿವಚೊಳ್‌ |25| ಸೆಳ್ಳುಗುರು "ಸೆಳ್ಳುಗುರ್‌' ನೋ. 

ಭಾವಿಪ ಗುಡಂ . . . ಅಡಸಿ ಮೆಲೆ ವಿಷಾಪಹಮಕ್ಕುಂ (ಖಮದ. ೧೬-೫೧); ಬೇವತ್ತಿ | 'ಸೆಳ್ಳೆ 'ಸೆಳ್ಳ' ನೋ. 

ಸೆಳ್ಳೆಲವಂ ಸಂಪಗೆ . . . ಎಂಬೀ ಮರದುಲುಗಲಿುಂಬಿನಿಂದತಿಗಹನ | | ಸೆಳ್ಳೆಗೊಂಬು "ಸೆಳ್ಳಗೊಂಬು' ನೋ. 

ಮೆನಿಪ ಗಹನಾಂತರದೊಳಗೆ («ಪಾರ್ಶ್ತಪು. ೧೨-೫೮); ಅಂಬಟೆ ತುಂಬುರು ಬೇಲ ಸೆಅಂಗು, ಸೆರಗು, ಸೆಅಗು (ನಾ). ೧. ಸೀರೆಯಲ್ಲಿ ಹೊದೆಯುವ ಭಾಗ; 


ಕಾಡೊಳ್ಳೆತರುತಮಿರ್ದರು (ಪುಣ್ಮಾಸ್ತ ೩-೭೩). ಸೆಳ್ಳೆ: ಶಿವಧರ್ಮದೊಳು ಮದ್ಯ [|30| (ಕಶಸಾ. ೬೩-೩೯೭); ನಯುಸುಯ್ಕೆಲರಿಂಗೆಆಗುವ ಮಣಾದುಂಬಿಗಳಂ ಸೆಅಂಗಿನಿಂ 
ಮಾಂಸವೆಂದುಳ್ಳಿ ನುಗ್ಗೆಗಳು ಸೆಳ್ಳೆ, ಆ ಬಣಗೆನಿಪ ಹಂದಿ ಕೋಳಿಗಳು. .. ಇವಯೋಗ್ಯವೈ ಸೋವುತಂ (ಕಾದಂಉ. ೧೨೯); ಆ ಗೃಹಸ್ಥನ ಪೆಂಡತಿ ಮುಖದೊಳ್‌ ಸೆಲಂಗ!ಪಾಶಾಂ. 


ಸೆ!ಪಾಕಾಂ. ಸಿ]ಳ್ಳು ಸೀಗುರಿ . . . ಪಾದರಿಯಾದಿಯಾದ | ಸೀರೆಯ ಮೇಲುಹೊದಿಕೆಯ ಅಂಚು, - ತುದಿ: "" ಸೆಜಂಗೆಂದು ಚೇಲಾಂಚಲಂ'' 
(ವೀಶೈಪು. ೭-೧೬-೨೩). ಸೊಳ್ಳೈ: ಮರಗಳು . . . ದಿಂಡಿಗ, ಬೂರಗ, ಹುರಗಲು. ಸೀರೆಯ] ನಿಕ್ಕಿಕೊಂಡು ಮಗಂಗೆ ಮೊಲೆಯೂಡುವುದಂ ಕಂಡು (ಪಂಚತಂ. ೨೭೯-೨); 


ಸೊಳ್ಳೆ (ನಮ್ಮನು. ೨೩೬). ` ತೆಂಗಾಳಿಯಿನಂಶುಕದ ಸೆಅಂಗು ತೆಅಂಬೊಳೆಯೆ ಪಿಡಿಯಿನಿಟ್‌ಿದಳೆದೊರ್ವಳ್‌ 
ಚಳ್ಳೆಹಣ್ಣು ತಿನ್ನಿಸು ಎ ೧. (ಆಲಂ) ಮೋಸಮಾಡು; ವಂಚಿಸು: ಸಮಯ (ಜಗವ. ೧೪-೫೬). ೨. ಉತ್ತರೀಯ ಮುಂತಾದ ಮೇಲುಹೊದಿಕೆಯ ಅಂಚು, 
ನೋಡಿ ಪೋಲಿಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಪರಾರಿಯಾದರು (ರೂಢಿ). ೨. ಸತಾಯಿಸು; |3| ತುದಿ: ತನ್ನ ಮೇಲುದಅ ಸೆಅಂಗಿಂದಾತನ ತಲೆಯ ಮೇಲೆ ಕೆದಬೌರ್ದ ಭೀಮ 
ಹಿಂಸಿಸು: ನಿನಗೆ ಚಳ್ಳೆಹಣ್ಣು ತಿನ್ನಿಸಿಬಿಟ್ಟೇನು, ಜೋಕೆ (ರೂಢಿ). ಸೇನನ ಚರಣರಜಮಂ ತೊಡೆದು (ಗದಾಯು. ೯-೨೨ ವ): ಉತ್ತರಿಗೆಯ ಸೆಅಂಗಿನಿಂ 
ಸೆಳ್ಳಂಬಟೆ (ನಾ). ಚೆಳ್ಳು ಮತ್ತು ಅಮಟೆಕಾಯಿ: ಉಪ್ಪು ಸಾಸವೆಯ ಮಾಗಾಯ ಕಣ್ಣೀರ್ದೊಡೆದು (ಚಕಎ. ೬-೧೪೨ ವು. ೩, ಕೊನೆ; ಕಡೆ; ತುದಿ: ಪುದಿದೆಳಗಾಯ್‌ 
ಸೆಳ್ಳಂಬಟೆಯ [ಪಾಶಾಂ. ಸೆಳಬಟ್ಟೆಯ] ಹಪ್ಪಳಂ ಕುಂಬಳದ ಸಂಡಗೆಯ ಸೇವಗೆಯೆನಿಪ್ಪವಿವು ಬಸಂತದ ಮೊದಲ್‌ ನೆಜೆದೊಪ್ಪುವ ದೋರೆಗಾಯ್‌ ಬಸಂತದ ನಡು ಪಣ್‌ ಬಸಂತದ 
ಮೊದಲಾಗಿ ನೊರೆಸಂಡಗೆಯನು ಹುರಿಸಂಡಗೆಯ ಬಾಳಕವನು . . . ಸಂವರಿಸಿ ಸೆಅಂಗೆನೆ (ಶಾಂತಿಪು. ೨-೧೪೩). ಸೆರಗ್ಳು: ೧. ಕಣ್ಣಿನಲ್ಲಿರುವ ಬಿಸಿನೀರನ್ನು ತನ್ನ 
(ಸಿದ್ದರಾ. ೪-೫೨), (ಸೆಳ್ಳ + ಅಂಬಟೆ! 40 ಸೆರಗಿನಿಂದ ಒರಸಿದಳು (ವಾರಾಕೃ. ೪೧). ೨. ಪಂಥ ಮಿಗಲಾ ಖಳರು ಸೆರಗಿನಲಾಂತು 
ಸೆಳ್ಳಗೊಂಬು, ಸೆಳ್ಳೆಗೊಂಬು (ನಾ). ತುದಿಯ ಕೊಂಬೆ: ತೂಲಲ ಸೆಳ್ಳ ವೀಳೆಯಗಳನು (ದೇವೀನ. ೩-೩). ೩. ಮೇಲಕ್ಕೆ ಹತ್ತಿ . . . ನಿಡಿದಾದ ಕಾಡಿನ ಸೆರಗಿಗೆ 


(ಪಾಕಾಂ. ಳೈ|ಗೊಂಬುವರಂ ನನೆ ಪೇಜ್‌ದ ಮಾವು ಮೊಗ್ಗೆಯಿಂ ಪೇಟ್‌ದ ಮಲ್ಲಿಕಾಲತೆ 
(ಅನಂಪು. ೧-೭೮). ಸೆಳ್ಳೆಗೊಂಬು: ಮಲೆವ ಮಲೆಯ ಪವನನಿಂದಮಲುಪ 
ಸೆಳ್ಳೆಗೊಂಬಿನಿಂದಮುದಿರ್ವ ಕುಸುಮರಜದ ಧೂಳಿ (ಆಜಪು ೨-೭ ರಗಳ). 

[ಆ ಸೆಳ್ಳು + ಕೊಂಬು, ೩5 


ಬಂದರು (ಯೋಧಪು ೬೩): ಘಟ್ಟದ ಸೆರಗಾದುದರಿಂದ ಒಳ್ಳೆಯ ಮಳೆ ಬೀಳುತ್ತಿದ್ದಾಗಲೆಲ್ಲ 
(ಪಾತ್ವಲ್ಕ. ೧೩೦). ೪. ಸಹಾಯ; ಆಶ್ರಯ: ನಿನ್ನ ಸೆರಗನೆ ಹಿಡಿವಾಂ ಬಿಡೆ ನಿನ್ನ 
(ಗಿ೪ಎಂ. ೧೪-೫೮). ೫. ಭಾಗ; ಶಾಖೆ: ಭಾರತಕ್ಕೆ ಈ ಸೆರಗಿನಿಂದ ಬಂದ ಜನರಲ್ಲಿ 
ಕ್ರೂರಿಗಳೂ ಇದ್ದರು, ಸಭ್ಮರೂ ಇದ್ದರು (ಭಾರದ. ೪೦೫): ಹೂಗ್ಲಿ ... ಗಂಗಾನದಿಯದೇ 
ಒಂದು ಸೆರಗು (ಆಳಾ. ೧೦೬). ಸೆಅಿಗು: ೧. ""ಸೆಅಗೆ ಚೇಲಾಂಚಲಂ'' (ಕವಿಕಂ. ೧೭೫); 


ಸೆಳ್ಳು 


, ಸೆಳ್ಳ' ನೋ. 


ಸೆಅಗು ೮೬೮೯ ಸೇಕ್‌ಗೆಯ್‌ 


ಸೊಗಯಿಪ ದುಗುಲದ ಸೆಅಗಂ ಮೊಗಕ್ಕೆ ತೆಗೆದಾಗಳಿರದೆ ಗೋಳಿಟ್ಟಟ್ತಿಳ್‌ (ಕಾದಂಪೂ. 
೯5೮): ಉಟ್ಟಿ ಸೆಅಗು ಸೋಂಕಲು ನಿನ್ನ ಮುಟ್ಟು ಭೇದಿಸಿತು (ದೀಕ್ಷಾಬೋ. 
೧೧೬-೬). ಪಿ. ಉತ್ತರೀಯವಸನದ ಸೆಜಗಿನಿಂ ಸುರಿವ ಬಾಷ್ಟೋದಕದ ಬಿಂದು 
ಸಂದೋಹಮಂ ತೊಡೆದು (ಪಣ್ಮಾಸ್ರ. ೧-೬೨ ವ); ಖಳಶಿರೋಮುಣಿಗಳು . . . 
ಸುಲೋಚನಜಲವ ಸೆಜಗಿನೊಳೊರಸಿ ನುಡಿದರು (ಐವ್ಮಾಳ. ೧೭-೮); ಪೊಂಬಟ್ಟೆಸೆಲಗಿನಿಂ 
ತೊಡೆದ ಲೋಚನವ (ಮೋಹತ. ೪-೮೭). ೪. ಅಲಿವು ಮಚ್‌ದಪಕೀರ್ತಿನಾರಿಯ ಸೆಅಗ 
ಹಿಡಿದರು (ಕುವ್ಮಾದ್ರೊ. ೬-೨೭); ಜಸವೆಣ್ಣು ನಮ್ಮ ಸೆಅಗ ಪಿಡಿವಳೆಂದು ನುಡಿದು 
(ಕಂನವಿ. ೧೫-೨೮). ೫. ತ್ರಿಖಂಡಾವನೀಮಂಡಲದೊಳ್‌ ನೆಲದೊಂದು ಸೆಅಗಿನೊಳಪ್ರೊಡಂ 
ಕೇಳಲಾಗದಪವಾದಮಿಂದು . . . ಕಾಣಲಾದುದು (ಶಾಂತಿಪು. ೩-೬೦ ವ). 
ಸೆಜಿಗಂ ಗಂಟಿಕ್ಕಿಕೊಳ್‌, ಸೆರಗಿಗೆ ಗಂಟುಹಾಕಿಕೊಳ್ಳು ಎ (ಆಲಂ) ನೆನಪಿನಲ್ಲಿಟ್ಟು 

ಕೊಳ್ಳು: ತನ್ನ ಬಗೆ ತೀರ್ದುದೆಂದು ರಾಗಿಸಿ ಶಕುನಮೆಂದು ಸೆಆಗಂ ಗಂಟಿಕ್ಕಿ 
ಕೊಂಡು ಮಾಳವೇಶ್ವರಂಗಿಂತೆಂದಳ್‌ (ಧರ್ಮಾಮೃ. ೪-೨೦೪); ಈ ಮಾತನ್ನು ಅವನು 
ಸೆರಗಿಗೆ ಗಂಟುಹಾಕಿಕೊಂಡು ಕುಳಿತುಬಿಟ್ಟನು (ಇಪ್ಪಕ. ೩೫೮). ಸೆರಗುಹಾಸು = 

ಆಲಂ) ಹಾದರ ಮಾಡು; ವ್ಯಭಿಚಾರಕ್ಕೆ ಇಳಿ: ಕಂಡವರಿಗೆ ಸೆರಗುಹಾಸುವ 
ಹೆಣ್ಣನ್ನು ಬಯಸುವ ಹೆಗಡೆ ನಾನಲ್ಲ (ದೇವಹಂ. ೨೦೨). 

[ದೇ. ₹ ತುಳು. ಸೆರಂಗು; ತೆಲು. ಚೆಜಗು) 

ಸಿಗು "ಸೆಐಂಗು' ನೋ. 

ಸೆಅಗುವಿಡಿ, ಸೆರಗುಹಿಡಿ (ಕ್ರಿ). ೧. (ವಸ್ತ್ರದ) ಅಂಚನ್ನು ಹಿಡಿ; (ಬಟ್ಟೆಯ) 
ತುದಿಯನ್ನು ಹಿಡಿ: ಚಲಿಸುವ ರಥಧ್ವಜದ ಸೆಅಗುವಿಡಿದೆಳೆದು (ಚಿಬಪು. ೪೩-೨೭); 
ಸೆಜಿಗುವಿಡಿಯೆ ಸಾರ್ಸಾರೆಂಬ ಕರವನು ಭರದೆ ತುಡುಕಲೊಡೆಮುರಿವ . . . ತರಳೆವೆಣ್ಣು 
ಗಳೊಪ್ಪಿದರು (ಕಂನಎ. ೬-೧೭೫). ೨. ಪಕ್ಕದಿಂದ ಆರಂಭಿಸು; ಬದಿಯಿಂದ 
ತೊಡಗು: ಅಲ್ಲಿನ್ರೆಂಕಲು ಹೆಬ್ಬೆಟ್ಟದ ಸೇಅಗುವಿಡಿದು ಹೆಬ್ಬಳ್ಳವ ಪೋಗಿ (ಎಕ. x೪, 
ಮಂಡ್ಮ. ೩೦-೪೪; 1261). ಸೆರಗುಹಿಡಿ: ೩. ಆಶ್ರಯಿಸು : ಪ್ರಿಯನಾಥಬಾಬು ಬನಾರಸ 
ನಗರಸಭೆಯ ಸೆರಗುಹಿಡಿದರು (ಪ್ರೇಮಾಶ್ರ. ೨೪೯). (ಸೆಅಗು (< ಸೆಅಂಗು) + ಪಿಡಿ 

ಸೆಅಗುಸೋಂಕು (ಕ್ರಿ). (ಆಲಂ) ಪ್ರಭಾವ ತಾಕು: ವಿಜಯಲಕ್ಷ್ಮಿಯ ಸೆಜಗು 
ಸೋಂಕಿತು (ಕುವ್ಮಾಕ. ೧೪-೭). [ಸೆಐಗು (-ಆ ಸೆಐಂಗು) + ಸೋಂಕು | 

ಸೆಜಗೊಡ್ಡು, ಸೆರಗೊಡ್ಡು (ಕ್ರಿ). ೧. ಸೆರಗನ್ನು ಮುಂದೆ ಹಿಡಿ. ೨. (ಆಲಂ) 
ಬೇಡು; ಯಾಚಿಸು. ಸೆರಗೊಡ್ಡು: ೨. ತಮ್ಮಲ್ಲಿ ಸೆರಗೊಡ್ಡಿ ಪತಿಭಿಕ್ಷೆಯನ್ನು 
ಬೇಡುವವಳಾಗಿರುವೆನು (ಚೆನ್ನಬೇ. ೭೦); ಸೆರಗೊಡ್ಡಿ ಅವರನ್ನು ಪ್ರಾರ್ಥಿಸಿಕೊಳ್ಳು 
(ಪ್ರಬಂಧ. ೫೫): ಮಣಿದ ಮೊಳಕಾಲಿನಲ್ಲಿ ಸೆರಗೊಡ್ಡಿ ಶರಣಾರ್ಥಿಯಾಗಿರುವನರ್ಜುನಂ 
(ಚಿತ್ರಾಂಗ. ೩೮ - ೧೦೨೪). 

ಸೆಇಗೊಡ್ಡಿ ಬೇಡು, ಸೆರಗೊಡ್ಡಿ ಬೇಡು ಎ ಅತ್ಯಂತ ದೈನ್ಯದಿಂದ ಬೇಡು, 

ಯಾಚಿಸು : ಎಂತಾದೊಡಮೆನ್ನ ಕೆಳೆಯನಸುವಂ ಪಿಡಿವುದು ಸೆಅಗೊಡ್ಡಿ ಬೇಡಿದೆಂ 
ಮೃಗನಯನೇ (ಕಾದಂಪೂ. ೮೬೯): ನಿಮ್ಮ ಚರಣವ ನೆನೆವಂತೆ ಕರುಣಿಸು ಸೆಜಗೊಡ್ಡಿ 
ಬೇಡುವೆ ನಿಮ್ಮ ಧರ್ಮ (ಬಸವ. ೩೪); ದೇವರ ಬಳಿ ತಾಯಿ ಸೆರಗೊಡ್ಡಿ ಬೇಡಿಕೊಂಡಳು 
(ಶ್ಮಾಮತಾ. ೧೫). [ಸೆಲಗು (ಆ ಸೆಅಂಗು) *- ಒಡ್ಡು) 

ಸೆಅಪು , ಚರಪು, ಚರುಪು, ಚಅಪು, ಚಿರಪು, ಚೆರಪು, ಚೆಅಪು, ಸೆರಪು (ನಾ). 
೧. ಆತಿಥ್ಮ; ಸತ್ಕಾರ; ಉಪಚಾರ: ವಿಖ್ಯ್ಮಾತಂಗೆ ನರಂಗೆ ಸೆಣಪುಗೆಯ್ದನನಂತಂ 
(ಪಂಪಭಾ. ೪-೪೪): ತನ್ನ ಸೆಅಪೇ ಸೆಅಪು, ತನ್ನ ತೇಜಮೆ ತೇಜಮ್‌ ಎನೆ ಬೆಳಪ ಪಂಪನ್‌ 
(ಹೊಂಗಳು. ೩೯-೫). ೨. ಉತ್ಸವ; ಹಬ್ಬ. ೩. ನೈವೇದ್ಮ; ಪ್ರಸಾದ. ಚರಪು: 
೨. ದೀಪಾರಾಧನೆ ವುತ್ಸಾಹ ಚರಪು ಸಹಾ (ಮ್ಮಆರಿ. ೧೯೪೩, ೫೦-೨೭; 1082). ೩. ಶನಿವಾರ 
ಸಂಜೆಯ ಭಜನೆಯೇ ನಿಜವಾದ ಸಾರವತ್ತಾದ ಭಜನೆ. ಅಂದೇ ಚರಪು ಸಿಕ್ಕುತ್ತಿದ್ದುದು 
(ಸಂಧ್ಕಾರಾ. ೩೧). ಚರುಪು: ೨. ಪರಿಪರಿ ಚರುಪ ಚರಿಸಿದೆ ಹರಿಯಾಚರಿಸು 
(ಪ್ರಸಕೀ. ೪೭-೪). ೩. ಜನತುಂಬಿಸಲಿಕ್ಕೆ ಚರುಪೇ ರಾಜಮಾರ್ಗವೆಂದು. .. ದೊಡ್ಡದಾಗಿ 
ಚರುಪುಕಡಲೇಗುಗ್ಗುರಿ ಎಂದು ಬರೆದ (ವೈಡ್ಮಎ. ೧೦೦);ಚರುಪುಹಂಚುವ ವೇಳೆಗೆ ನನ್ನನ್ನು 
ಹೊರಹಾಕುತ್ತಿರುವುದು ಸರಿಯೆ? (ದಾನಚಿಂ. ೨೧). ಚಿಪು: ೨. ತೆಪ್ಪ ತಿರುನಾಳು 


ಚಜಪು ತಿರುನನ್ಹಾವನ ಮೊದಲಾದ ಕೈಂಕರ್ಯದ ಶೆಲವಾಗಿ (ಎಕ. x೪. ಶ್ರೀರಂಗ. 
| ೯೫-೨: 1535). ಚೆರಪು : ೨. ಚಿರಪು ಪುಳುಗಾಮೆಗೆ ಸಮರ್ಪಿಸಿದ ಚಿತ್ರ ಗ ೧೫೦ 
| (ಸೌಇಇ. 1x-, ೫೪೭-೩೬; 1532). ಚೆರಪು : ೨. ಉತ್ಸವ ಚೆರಪು ಮುಂತಾದ್ದ ಮಾಡುವ 
| ವಿವರ (ಮೃಆಂ. ೧೯೪೩, ೨-೨೩; 1708). ಚೇಕಿಪು : ೨. ಚೆಅವಿನ ಕಟ್ಟಳೆ ದಿನ ೧ಕ್ಕಂ ಅಕ್ಕಿ 
|. ಮಣವ ೧ (ಎಕ. ೫೪, ಬೇಲೂರು. ೭೦-೩೧; 1485). ಸೆರಪು : ೧. ಸೆರಪಿನಿಂ ಬೀಳ್ಕೊಡುವ 
ಕಾಡೊಳ್ತೆನುಂಡಂ (ಕಾಲೂರ. ೬೦-೯೯). [ದೇ.॥8 ತಮಿ. ಚಿಜಪ್ಪು; 
| ತುಳು. ಚರಿಪು, ಚರ್ಪು; ತೆಲು. ಚರುವು./ ಸಂ. ಚರು) 
ಸೇಜ್‌ (ಕ್ರಿ). ಸೆಡೆ; ಸಂಕೋಚಗೊಳ್ಳು; ಕುಗ್ಗು: ತೆಜೆದ ಬಾಯಿಗೆ ಸೆಚೆ [ಪಾಠಾಂ. 
ಪೆಜ]ತ ಕಂಗಳ ಕೆದರ್ದ ಕೇಶದ ಶಬವ ಕಂಡು (ಸನತ್ಮು. ೧೧-೧೦); ಗೌಡದೇಶದ 
[1೦] ರಾಯನಿವನೆನೆ ಹಳ್ಳಿಯ ಗೌಡನೆಂದೆಣಿಸಿ ಸಾಗಿದಳು ಔಡುಗಚ್ಚಿದನವ ಸೆಚತು 
ನೋಡಿದ ತನ್ನ ಗೌಡಿಯೊ ಬೆದಟ್‌ ಬಹಾಗ (ಭರಚ. ೫೫-೯೩). "ಸೆಡ್ಮೆ' ಪರಾ. 
| [ದೇ. ॥ ತಮಿ. ಮಲ. ಚೆಟ್‌, ಚೆಜು] 
| ಸೇಕ ಸೆರೈೆ (ನಾ). ೧. ಬಂಧನ; ಕಟ್ಟು: ವಿಡಿದುಯ್ದುದು ಗಂಧರ್ವರ ಪಡೆ ಗಡ 
ನಿಮ್ಮಣ್ಣನಂ. . . ಬೇಗಂ ಬಿಡಿಸಿ ತರ್ಪುದಾತನ ಸೆಲ್‌ಯಂ (ಪಂಪಭಾ. ೨-೨೨): ಮದವತ್ಮರಿ 
15] ಸೆಟೆಯಂ ಪಜ್‌ದೊದವಿದ ಮುಳಿಸಿಂದೆ ಭೋರನೆಯ್ತಂದೊಡೆ (ಸೌಇಇ. 1% -;. ೫೨-೨೧: 
1007): ಧನವನಾರ್ಜಿಸಿ ತಂದು ಸೆಚೆಯ ಬಿಡಿಸುವೆಂ (ಹಚಕಾ. ೧೨-೪೭); ರಕ್ಕಸಕೋಟಿ 
ಜೀಯೆನುತ ಸಿಡಿಲ ಸೆಲ್‌ ಬಿಟ್ಟಂತೆ ಭುಜವನು ಹೊಡೆದು ಮುಂಚಿತು (ಕುವ್ಮಾದ್ರೋ. 
೧೫-೪೬). ೨. ಬಂಧಿಸಿಡುವ ಸ್ಥಳೆ,--ಜಾಗ; ಕಾರಾಗೃಹ: ಸೆಆಯೊಳ್‌ 
ಮತ್ತೇಕಿಕ್ಕಿದಳ್‌ (ಕಾದಂಉ. ೭೬೧); ಅರಸನಾತನ ಕೈಯೊಳಿರ್ದ ವಸ್ತುಗಳೆಲ್ಲಮಂ 
20| ಕೊಂಡು ಬಟಲ್‌ಕ್ಕೆ ಸೇಚೆಯೊಳಿಕ್ಕೆ (ಪಂಚತಂ. ೧೨೨-೧೮); ರಸದೊಅತೆಯ ಸೆಬೌಯಂತಿರ್ಪ 
ಪಣ್ಣ ಸೆರೆಯಂ ಕಂಡು ಕಣ್ಣೊಳಾಲಿಂಗಿಸುತೆ ಸವಿಸವಿದು ನೋಡಿ (ಗಿರಿಕ. ೩-೧೦೩ವ). 
೩. ಸೆರೆಯಾಳು; ಬಂದಿ; ಖೈದಿ: ಕೊಳ್‌ ನಿನ್ನ ನಚ್ಚಿನ ಸೆಜೆಯನೆಂದು ಬಿಸುಟ್ಟೊಡೆ 
(ಪಂಪಭಾ. ೭-೩೮ವ ); ಪರಿತಂದು ಶಿವಭೂತಿಯಂ ಸೆಚೆಯಂ ಬಿಟ್ಟೊಡಗೊಂಡು 
ಪೋಪುದುಂ (ಪಂಚತಂ. ೧೧೩-೧೬); ಸೆಜ್‌ಸಹಿತ ತಾನೈದುವನು ನಿಜಪುರಿಗೆ (ಕುವ್ಮಾಳ. ಓರಿಇ. 
25| ೨೪-೨೭). ೪. (ಆಲಂ) ಪಗಡೆಯಾಟದಲ್ಲಿ ಕಾಯಿಗಳನ್ನು ಜೊತೆಕಟ್ಟುವುದು: 
ಸೆಲೆಯುಮೇಖುಂ ನೆತ್ತಮಾಡುವರೊಳ್‌ (ಎಇ. ೫1. ೩೬೩೨-೪೪; 929); ಸಮರದ್ಯೂತ 
ಕೇಳಿಯಲಿ ಹಲಗೆಯ್ಕೆ ಕುರುಭೂಮಿ ಕೌರವಕುಲದ ತಲೆ ಸಾರಿಗಳು ಸೆಟ್‌ಯಲಿ ಗೆಲಲು 
ಬಂದೆನು ಕೊಳ್ಳು ಹಾಸಂಗಿಗಳನೆನುತೆಚ್ಚ (ಕುವ್ಮಾದ್ರೋ. ೧೦-೪೯). ಸೆರ್ಮೆ: 
೧. ತುಂಬುಗಣ್ಣೊಳವನ ರಾಮು ಸೆರೆಯ ಕೊಳುವನು (ರಾಮಾನೆ. ೮೯). ೨. ಕಳ್ಳನನ್ನು 
30) ಸೆರೆಯಲ್ಲಿಟ್ಟಿದ್ದಾರೆ (ರೂಢಿ). ೩. ರಾಜೇಂದ್ರನು ಸೆರೆಯಂ ಪಿಡಿಸಿ ತಂದನೆಂದು ಕೇಳಿ 
(ಸೌಗಂಧಿ. ೩೬೦-೨೧). 
ಸೆಆೆಯಾಗು, ಸೆರೆಯಾಗು ಎ ಬಂಧನಕ್ಕೆ ಸಿಗು; ಬ೦ಧನಕ್ಕೊಳಗಾಗು : ಅರವಿಂದ 
ದಲರ್ಗಳೊಳ್ಳೆಜ್‌ಯಾದುವಾಜಡಿಗಳು (ಜೈಮಿಭಾ. ೧೭-೭೦): ಕಾಡುತಿಹ ಹಸಿವಿಂದ 
ಬೇಡುತಿದೆ ಕಿರುಕಂದ ಹೂಡಿದ್ದ ಚಕ್ಕುಲಿಗೆ ಸೆರೆಯಾದೆನಮ್ಮ (ಕಎಪು. ೩೨-೧೬). 
35 (ದೇ. ॥ ತಮಿ. ಚಿಜ್ಮೆ; ಕೋಲಾ. ಚೆರ್‌; ತೊದ. ಸೆರ್‌; ತುಳು. ಸೆರೆ; ತೆಲು. ಚೆಜ) 
ಸೇಶ್‌ಕೊಳ್ಳು (ನಾ). ಬಂಧನ ಮತ್ತು ಹಿಡಿತ: ವಿಪತ್ತಿಯಿಲ್ಲ ರುಜೆಯಿಲ್ಲು 
ತ್ಪಾತಮಿಲ್ಲಾವಗಂ ಸೆಚೆಕೊಳ್ಳಿಲ್ಲ ನಿರೋಧಮಿಲ್ಲ ಪಿಡಿಕಟ್ಟಿಲ್ಲ (ಬಾಧಪು ೪-೭). 
ಲೆ, * ಕೊಳ್ಳು (ಆ ಕೋಳ್‌)1 
ಸೆಆ್‌ಕೋಲ್‌, "ಸೆಟೆಗೋಲ್‌' ನೋ. 
40ಭ ಸೆಆಕೋಲ್ಡ್‌ (ನಾ). ಯತಿಗಳ ದಂಡ (7) :ಉಜದಾನ್ತೀ ಶಿವಸಕ್ತಿಯ ಸೆಚೆಕೋಲಿಂ 
ಗಳ್ಳಿ ಮನ್ಮಥಂ . . . ಸೆಚೆಯೊಳಡಂಗಿದನಿದೇಂ ಕರಂ ವಿಸ್ಮಯಮೋ (ಎಕ. ೩॥. 
ಚಿಕ್ಕನಾ. ೩೦-೨೬: 1149). ಸೇಲ್‌, + ಕೋಲ್‌) 
ಸೇಕೆಗಟ್ಟು (ಕ್ರಿ). ಸೆರೆಹಿಡಿ; ಬಂಧಿಸು: ಮಹೀಕಾಂತವರೇಣ್ಮ ಮಾಣ್ಬುದೆನಗೀ 
ಬೆಸನಂ ಸೆಚೆಗಟ್ಟಿ ತಂದಪೆಂ (ರಾಜಶೇ. ೫-೧೩೦). [ಸೆಜ್ಜೆ + ಕಟ್ಟು] 
55| ಸೇಶೆ್‌ಗೆಯ್‌, ಸೆರೆಗೈ (ಕ್ರಿ). ಎ ಸೆಲ್‌ಗಟ್ಟು: ಕಾರ್ಮುಕಾಚಾರ್ಯನನುಜ್‌ 
ಸೆಚೆಗೆಯ್ಯದೆ ವಿನಯಾಸ್ತ್ರಮನೆಚ್ಚು . . . ಪೊಡೆಮಟ್ಟು (ಪಂಪಭಾ. ೧೧-೧೩೩ ವ); 


ಸೇಲ್‌ಗೊಳ್‌ 


ವಿಶ್ರಮಸ್ಥಾನಮನಾ ಮಹೀಭುಜನ ಮೆಯ್ಸಿರಿಯಂ ಸೆಜೆಗೆಯ್ಕೆ (ಪಂರಾಮಾ. ೩-೪೪); 
ವಾನರಾಳಿ ನಡುಗುತ್ತಿರ್ದತ್ತು ಶಾಖಾಗ್ರದೊಳ್‌ ಸೆಟ್‌ಗೆಯ್ದಂದದೆ (ಕುಸುಮಾ. ೭-೧೩). 
ಸೆರೆಗೈ: ಸುಮ್ಮನೆ ಮನಸ್ಸನ್ನು ಸೆರೆಗೈದರೆ, ಕರಗಿಸಿದರೆ ಸಾಲದು, ಅವು ನಮ್ಮನ್ನು 
ರಸವಶತೆಗೆ ಒಯ್ಯಬೇಕು (ಸೌಂದ ಬಾ). [ಸೆಲ್ಸ್‌ * ಕೆಯ್‌! 

ಸೇಕ್‌ಗೊಳ್‌ (ಕ್ರಿ). ೧. ಬಂಧನಕ್ಕೊಳಪಡಿಸು; ಸೆರೆಹಿಡಿ: ಗೆಲ್ಲು ನಾಕದ 
ನರಲೋಕದೊಳ್ಳನದು ಪೇಟ್‌ ಸೆಜ್‌ಗೊಂಡುದೊ ಸೂಟ್‌ಗೊಂಡುದೊ 

ಮನೋಹರಿಯುವಳ್ಳೆಆ್‌ಗೊಂಡಳೋ ನೆಟ್‌ ಸೂಚೆಗೊಂಡಳೋ 
ಪೇಟ್‌ದಂ (ಧರ್ಮಾಮೃ. ೩-೪೩); ಪತಿಚಿತ್ತದಿರವ ಸೆಆ್‌ಗೊಂಡು (ಹದಿಬ. ೪-೬). 
೨. ಮುಚ್ಚಿಕೊಳ್ಳು: ತಣ್ಣೆಲರ ಸೊಗಸಿಂದೆ ಕಣಿವೆಗಳು ಸೆಲ್‌ಗೊಂಡವು 
(ಜೈಮಿಭಾ. ೨೯-೪೯). [ಸೆಲೆ + ಕೊಳ್‌) 

'ಸೆಚೆಗೋಲ್‌, ಸೇಕೋಲ್‌, (ನಾ). (ಸೈನ್ಮದ) ಮಗ್ಗುಲು; ಪಾಶಣ್ವ; 
ಪಕ್ಕ: ಅಂತುಭಯಬಲದ ಸೆಟ್‌ [ಪಾಠಾಂ.ರೆಗೋಲ್ಲಳೊಂದೊಂದಂ ಮುಟ್ಟುವಿನಂ 
(ಆದಿಪು. ೧೪-೯೪ ಮ. ಸೇಪ್‌ಕೋಲ್‌,: ಸೆಚೆಕೋಲ್‌ ಸೇಚೆಕೋಲಿಂ ಪತ್ತಜುಗಾವುದ 
ಬಲದ ಫವಣವನನಿತಿನಿತೆಂದಾನಟ್‌ಯೆಂ (ಪಂಪಭಾ. ೧೦-೫೯). (ಆ-ತಮಿ. ಚಿಚೈಕ್ಕೋಲ್‌ 

ಸೆಲೆತುಜು (ನಾ). ಸೆರೆಹಿಡಿದ ಪಶು: ಸೆಲ್‌ತುಲುಸಹಿತ ಸೋಸಲೆಯ ಕಡುವ ದಾಟಿ 


(ಶಾಂತಿಪು. ೧-೬೬); 


(ಕಂನಎ. ೩-೫೭). [ಸೆಜ್ಸ್‌ + ತುಣು] 
ಸೇಕೆದನ (ನಾ). = ಸೆಚೆತುಯಿ: ಕುಪ್ಪಟೂರಗ್ರಹಾರವನಿಬ್‌ದು ಸೆಟೆದನವ ಕೊಣ್ಣು 
(ಎಕ. Vu, ಸೊರಬ. ೨೮೪-೬; 1283). (ಸೆಲ್‌ + ದನ। 


ಸೇಶಮನೆ "ಸೆಣಿವನೆ' ನೋ. 

ಸೇಶೆಯಾಳ್‌ (ಕ್ರಿ). ಬಂದಿಯಾಗಿಟ್ಟುಕೊಳ್ಳು; ಸೆರೆಗೊಳ್ಳು: ಶ್ರೀಪರಮೇಶನ 
ಸೇಚೆಯಾಳ್ವ ಶರಣಂಗೆ ತಾಪತ್ರಯವೇಕೆ (ಮೋಪತ. ೩೩-೨೬). [ಸೆಟ್ಸ್‌ ೬ ಆಳ್‌) 

ಸೆಚೆಯಿಕ್ಕು (ಕ್ರಿ).ಬಂಧನದಲ್ಲಿಡು: ಅನ್ನೆಗಮಾಗಳ್ಸಿಚೆಯಿಕ್ಕಿಯಿಂ ನಿಲಿಪುದೆಂದೆನ್ನಲ್ಲಿ 
ಗಿಂತಟ್ಟಿದಂ (ಕಾದಂಉ. ೭೬೪); ಅವರರಸಿಯರನೆಲ್ಲರನೆಳೆತರಿಸಿ ಸೆಜ್‌ಯಿಕ್ಕಿ 
(ಸಂಭಪ. ೨೫-೪೦). ಸೆಲೆ, + ಇಕ್ಕು) 

ಸೇಕೆಯಿಡು (ಕ್ರಿ). ಎ ಸೆಲ್‌ಯಿಕ್ಕು: ಪ್ರದ್ಮೋತಂ ಕಾಳೆಗಮಂ ಗೆಲ್ಡೊದ್ದಾಯನನಂ 
ಪಿಡಿದು ಕಟ್ಟಿ ಸೆಚೆಯಿಟ್ಟಿಂ (ವಡ್ಡಾರಾ. ೧೬೫-೧೫); ಸ ೨೪ವ ನೀಲಮೇಘಾವಳಿಯಂತರದಿಂ 
ಸೆಚೆಯಿಟ್ಟಂತೆ (ಗಿಂಕ. ೨-೭೫); ಧುರದಿ ನಿನ್ನನು ಕಾರ್ತವೀರ್ಯನು ಹಿಂದೆ ಸೆಚೆಯಿಡಲು 
(ಕೌಶಿರಾ. ೧೪-೨೦). ಸೆಲ್‌ + ಇಡು 

ಸೆಲ್‌ಯಿರ್‌ (ಕ್ರಿ). ಬಂಧನದಲ್ಲಿರು; ಸೆರೆಯಲ್ಲಿರು: ವೈರಿ ಜಯಶ್ರೀ ಸೆಲ್‌ಯಿರೆ 
ಭೂರಿಭುಜಾಂತರದೊಳ್‌ (ಶಾಂಶಿಪು. ೩-೩೫); 
ಮುಖದಿಂ ಪರಿಗ್ರಹಿಸಿ (ಜೈಮಿಭಾ. ೧೮-೮). (ಸೆಲೆ 4 ಇರ್‌] 

ಸೇಲಯೋಗು (ಕ್ರಿ). ಬಂಧನಕ್ಕೆ ಸಿಲುಕು; ಸೆರೆಸಿಕ್ಕು : ನಿಮ್ಮಣ್ಣನಾಡಿ ದುಹಾರದಲಿ 
ಸೆಲೆಯೋದನಾತನ ಹರಿಬವೇ ನಿಮಗೆ («ಕುವ್ಕಾಕ. ೨೦-೧೩). 

(ಸೆಲೆ * ಪೋಗು, (ಆ ಪೋ) 

ಸೆಲೆವನೆ, ಸೆರೆಮನೆ, ಸೇಚೆಮನೆ (ನಾ). ಕಾರಾಗೃಹ; ಬಂದೀಖಾನೆ; ಜೈಲು: 
ಸೇಚೆವನೆಯಿಂದಂ ಭೋಂಕೆನೆ ಪೊಜಮಟ್ಟು (ಆದಿಪು. ೧೩-೫೪); ಸುನಂದಾ ದೇವಿಯಿರ್ದ 
ಸೆಚೆವನೆಗೆ ತಾನೆ ವಂದು (ಅನಂಪು. ೧೨-೨); ಭೋಂಕನೆ ಹೊಕ್ಕರು ಸೆಆೆವನೆಯೊಳು ಹೊನ್ನ 
ಸಂಕಲೆವಡೆದ ಬಾಲಕನ ಸಂಕಟವನು ಕಂಡು (ಮೋಹತ. ೪೧-೨೯). ಸೆರೆಮನೆ: ಈ 
ಅರಮನೆಯ ಸೋಗಿನ ಜೀವನ ಅವನಿಗೆ ಸೆರೆಮನೆಯೇ ಆಯಿತು (ಮಣಿಸ. ೪೨); 
ವಂಚಕರನ್ನು ವಿಚಾರಣೆಯಿಲ್ಲದೆ ಸೆರೆಮನೆಗೆ ತಳ್ಳಿರಿ (ರೂಪಸಂ. ೨೫). ಸೆಆ್‌ಮನೆ: 
ಕುಳಿಂದನಂ ದಂಡಿಸಿದನಾ ದುಷ್ಟಬುದ್ದಿ . . . ಸೆಚೆಮನೆಗಿಕ್ಕಿ ನಿಗಳಮಂ ಕಾಲ್ಗೆ ಪೂಡಿ 
ಚೈಮಿಭಾ. ೩೧-೨೬). ಸೇಟ್‌, * ಮನೆ] 

ಸೇಕವಂಡು (ನಾ). ಸೆರೆಯಾಳುಗಳ ಸಮೂಹ; ಬಂದಿಗಳ ಗುಂಪು: ಸುರರ 
ಸೆಚೆವಿಂಡುಗಳನಾಳ್ದನೆ ಸುರಪನಭಿಮಾನವನು ಕೊಂಡನೆ (ಕೌಶಿರಾ ೩೭-೯). 

[ಸೆಜ್ಜೆ 4 ಪಿಂಡ್ಮು) 
ಸೇಠೆವಿಡಿ, ಸೆರೆವಿಡಿ, ಸೆರೆಹಿಡಿ (ಕ್ರಿ). ೧. ಎ ಸೆಚೆಗೊಳ್‌ ೧: ಶಿವಶಿವಾ 


೮೬೯೦ 


ಸೆಚೆಯಿರ್ದ ಸೀತೆಯಂ ಪಾವಕನ |30 


ಸೇಂದು 


ನಿರ್ಬಂಧವಿದು ಕೌರವನಲಾಯಿತೆ ಮದ್ಮಮಯಗಂಧವನು ಕುಡಿಸುವ ಪರಿಯಛಾ 
ತುಂಬಿಗಳ ಸೆಜೆವಿಡಿದು (ಕುವ್ಮಾಕ. ೫-೩೬): ತುಟುವನು ಸೆಚಿವಿಡಿದು . . . ಮುಂದಕ್ಕೆ 
ತೆರಳಿದನಾ ಖಾನನು (ಕಂನವಿ. ೧೧-೫೬). ೨. ಆಕರ್ಷಿಸು; ಸೆಳೆ: ತನ್ನ 
ಮನಮುಮನೆರ್ದೆಯುಮನುಚ್‌ ಸೆಟ್‌ವಿಡಿದಿರ್ದಪೂರ್ವರೂಪೆಯ ರೂಪಮಂ ಮನ 
s ದೊಳ್‌ ಬಗೆದು ಭಾವಿಸಿ (ಪಂಪಭಾ. ೪-೭೧ ವ); ಆಕೆಯ ಪರಭಾಗಂ ಪತಿಯ ಮನಮನುಣಿ 
ಸೆಚ್‌ವಿಡಿಗು೦ (ಜಗಎ. ೧೦-೪೭): ಮನವ ಸೆಜೌವಿಡಿದು ಸೋಲಿಪ ವಿದಗ್ಲೆಯರು . . . 
ನಡೆತಂದರು (ಸಾಂದಪು. ೭-೩೯). ಸೆರೆವಿಡಿ: ೨. ಸಾರಿದರೆ ನೂರಾಗಿ ಹರಿದೋಡುತಿಹನು 
ಸೇರಿದರೆ ಸೆರೆವಿಡಿದು ಮರಳಿ ಪೋಗೊಡನು (ಕಎಪು ೧೧-೬). ಸೆರೆಹಿಡಿ: ೧. ಸಿಡಿಲ 
ಪಳಗಿಸುವರಿವು, ರವಿಯ ಸೆರೆಹಿಡಿವರಿವು (ಮಲೆದೇ. ೪೮-೧); ಅಬ್ಬಾ! ಸುಖಾರು ಶೂರನೇ 
ಸರಿ, ಮೇಘರಾಜನನ್ನು ಸೆರೆಹಿಡಿದಿರುವನಲ್ಲ ! (ಮಣಿಸ. ೫೬). ೨. ಮಕ್ಕಳ ಮನಸ್ಸನ್ನು 
ಸೆರೆಹಿಡಿಯಬೇಕಾದರೆ ಕಥೆಯನ್ನು ಸಮಾಚೀನವಾಗಿ ಹೇಳಬೇಕಾಗುವುದು (ಕಥಕ. ಅರಿಕೆ); 
ನಿಮ್ಮ ಸಹಾನುಭೂತಿ ನನ್ನನ್ನು ಸೆರೆಹಿಡಿಯಿತು (ಕಮನೆ. ೨೩೪). ೩. ಸ೦ಗ್ರಹಿಸು; 
ಕಲೆಹಾಕು: ನಿಸರ್ಗದಲ್ಲಿರುವ ಆಕಾರವನ್ನು ವರ್ಣಗಳನ್ನೂ ಅವನು ಸೆರೆಹಿಡಿಯುತ್ತಾನೆ 
(ದೂರಸ. ೫೯); ಕಾವ್ಮಮಾರ್ಗದ ಹದಿನೆಂಟು ವರ್ಣನೆಗಳನ್ನೂ ಹಲವು ರಸಗಳನ್ನೂ 
ಕನಕದಾಸರು ತಮ್ಮ ಸಂಗ್ರಹಾಲಯದಲ್ಲಿ ಸೆರೆಹಿಡಿಯಲು ಹವಣಿಸಿದ್ದಾರೆ (ಅವನಿ. ೧೬೬). 
(ಸೆಜ್ಜೆ * ಪಿಡಿ) 
ಸೇಕ ಮೊಯ್‌ (ಕ್ರಿ). ಬಂಧಿಸಿ ಒಯ್ಯ್ಕು; ಸೆರೆಹಿಡಿದು ಕರೆದುಕೊಂಡು 
ಹೋಗು: ಭೂಪಾಲಂ ನಮ್ಮೆಲ್ಲರುಮಂ ಸೆಟ್‌ವೊಯ್ದಪನ್‌ (ಧರ್ಮಾಮ್ಮ. ೨-೫೦). 
ಸೆಲ್‌, * ಒಯ್‌,) 
20| ಸೆಳೆ ಮೋಗು (ಕ್ರಿ). ಬಂಧನ ಕಳಚು: ವಾಯದಲಿ ಕೌರವನ ವಿಜಯಶ್ರೀಯ 
ಸೇಕ್‌ವೋಯಿತ್ತು (ಹುವ್ಕಾಕ. ೧೩-೪೭). [ಸೆಟ್‌ 4 ಪೋಗು, (ಆ ಪೋ)] 
| ಸೇಕೆಸಾಲೆ (ನಾ). ವ ಸೆಟ್‌ವನೆ: ಸಿಕ್ಕಿದ ಚಿತ್ರವೆಂಬ ಸೆಟ್ಟಿ ಭವದ ತಕ್ಕೆಯ ಸೆಜ್‌ಸಾಲೆ 
(ಪಾಠಾ. ಲಿ]ಯಲಿ ಕೆಟ್ಟಿತ್ತು ಸುಂಕ (ಸಕವ. ಕ.॥, ೬೫೪೪-೨೪). [ಸೆಟ್‌ 4 ಸಾಲ್ಮೆ] 
ಸೇಲಸಿಕ್ಕು (ಕ್ರಿ). ಬಂಧನಕ್ಕೊಳಪಡು; ಬಂದಿಯಾಗು: ಸೆಚೆಸಿಕ್ಕಿದನಂತುಮ್ಮಳಿಸಿ 
ನೆರವಿಲ್ಲದನಂತೆ ಕುಂದಿ (ಧರ್ಮಾಮೃ. ೧-೧೬೮). [ಸೆಟ್ಸ್‌ 4 ಸಿಕ್ಕು (ಆ ಸಿಲ್ಕ್ಯು)) 
ಸೇಕೆಸಿಕ್ಕು (ನಾ). ಸೆರೆಯಾಗಿ ಸಿಕ್ಕಿರುವುದು: ಸೇಆೆಸಿಕ್ಕಿಂ ಪಿಡಿತಂದ ದೇಸಿಗಿತಿಯಂ 
ಭೋಗೋಪಭೋಗಂಗಳಂ ಮಚೆದುಂಕಾಣದನಾಥೆಯಂ ನುಡಿವವೊಲ್ಲಿನ್ನೊಂದು ಸಂಪತ್ತಿಯಿಂ 
ಜಲಚುತ್ತಿರ್ದಪೆ (ಅನಂಪು. ೧೧-೯೦). (ಸೆಜೆ ೬ ಸಿಕ್ಕು (ಆ ಸಿಲ್ಮು)) 
ಸೆಆ್‌ಸೂಆ್‌ (ನಾ). ಬಂಧನ ಮತ್ತು ಕೊಳ್ಳೆ: ಈ ಸುದ್ದಿ ಪಟ್ಟಣ ಸೆಜೌಸೂಲ್‌ 
ಹೋದೀತು ಹುಯ್ಕಲೊ ಡಂಗುರವ (ಎಬಕಾ. ೧೧೯-೧); ಧಾಳಿಮಾಡುವರಕಟಕಟ 


10 


15 


25 


| ಸೆಬೌಸೂಲ್‌ಗಳ ಪಿಡಿದು ಹಾಳುಮಾಡುವರು (ಹರಿಸಾ. ೯೦). ಸೆಲ್‌, + ಸೂಲ) 


ಸೆಲಿವೆಣ್ಣಿ (ನಾ). ಒಂದು ಉರಿನ ಹೆಸರು: ಉತ್ತರತಃ ನೇಸಲುಪಳ್ಳಂ ಸೆಟ್‌ವೆಣ್ಣಿ 
ಕಿಲುಬಳ್ಳಿಯೂರ್ಕ್ಮಿಣ್‌ ಸೆಳ್ಳಕೆಟ್‌ ನಿಡುವೆತ್ತ ಕೆಲ್‌ (ಎಕ. ॥11, ಮಂಡ್ಕ. ೧೧೩: ೫೯; 713). 17] 

ಸೇಂಗ "ಶೇಂಗಾ' ನೋ. 

36; ಸೇಂಗಾ "ಶೇಂಗಾ' ನೋ. 

ಸೇಂದಿ "ಸಿಂದಿ' ನೋ. 

ಸೇಂದು, ಸೇದು (ಕ್ರಿ). ೧. ಬಾವಿ ಮೊದಲಾದವುಗಳಿಂದ ನೀರನ್ನು ಮೇಲಕ್ಕೆ 
ಎತ್ತು: ""ಸೇಂದು - ಜಲನಿಷ್ಟಮಣೇ'' (ಶಮಧಾ): ನಿಜಕಾಂತೆಯುಮಾ ಪೆರಿಯ 
ನಂಬಿಯಬಲೆಯುಮಿರ್ವರ್‌ ನೀರಂ ಸೇಂದುತ್ತಿರೆ (ರಿವ್ಮಚ. ೧೧-೪೦). ೨. ಉಸಿರನ್ನು 
ಒಳಗೆ ಎಳೆದುಕೊಳ್ಳು: ನಿತ್ಯಬಿಂದುಗೆ . .. ಸೇಂದು ನಾಂದು (ಶಮದ. ೩೬ ಪ್ರಯೋ). 
೩. ದ್ರವಪದಾರ್ಥವನ್ನು ಹೀರಿಕೊಳ್ಳು; ಕುಡಿ: ಪೆರ್ಬಿದಿರನಾಳಿಯನಾರ್ಪಿನೆ 
ಕಟ್ಟಿ ಮೆಲ್ಲನಲ್ಲಿಯ ಲಲಿತಾಂಬುವಂ ಪದೆದು ಸೇಂದಿದೆನಾಗಳ್‌ (ದಶಕು. ೧೪-೧೫ 
ವಿಠ್ಠಲಾಷ್ಟ್ರಕ). ೪, ಎಳೆ; ಜಗ್ಗು: ನೇಣಂ ಸಾರ್ಚಿ ಮತ್ತಾತನಂ ಸೇಂದುವ ವೇಳೆಯೊಳ್‌ 
(ದಿವ್ಮಚ. ೯-೬೪). ಸೇದು : ೧. ನೀರಂ ಸೇದಿಕೊಂಡು ಬಂದು (ವಡ್ಡಾರಾ. ೧೧೧-೬); ನೀರಂ 
ಸೇದಲೆಂದು ಬಾವಿಯೊಳಗಿಕ್ಕುವುದುಂ (ಧರ್ಮಾಮೃ. ೧೨-೧೭೧); ಸುರಿಸುರಿದು ಸೇದುವ 
ಾಟಳಂಗಳ (ಕುವ್ಕಾಸ. ೭-೧೮). ಓ. ಭದ್ರಗಜ ನೀರ ಸೇದಿ ಸೊಂಡಿಲೊಳೀವ 


4s 


ಸೇಂದ್ರಕ 


ತೆಆದೆ (ಮೋಹತ. ೧೪ -೬೬); ಒಡೆದು ಬ್ರಹ್ಮಾಂಡಮಾ ಮೇಲಣ ಜಲಂ ಚುಯ್ಕನಡಿಗಡಿಗೆ 
ಸೇದಿಂಗುತಿರ್ದುದೇಂ ವಣ್ಣಿಸುವೆನು (ಚಿಬವು. ೪೬-೨೫); ಹರಿನಂದನನು ನಿನ್ನ ಸುತನಂ 
ಸೀಳಿ ರಕ್ತಮಂ ಸೇದಿದಂ ಮನದಣಿಯಲು (ತುರಂಗ. ೬೬-೩೦). ೪. ಸೆಳೆವ ಸೇದುವ 
ಬೀಸುವೊಗೆವ ... ಖಳರ ಕಳಕಳದ ಕೋಳಾಹಳದೊಳು (ಸಿದ್ಧರಾ. ೮-೨೯):ಸವಡಿವೆರಳಲಿ 
ಸೇದುವಂಬಿನ ತವಕಿಗರು ತಣುಬಿದರು (ಕುವ್ಮಾಗ. ೧-೬): ಹೂಡಿದ ಸರಳ ಕೆನ್ನೆಗೆ ಸೇದಿ ಬಿಡೆ 
ಕತ್ತರಿಸಿ ಬಿಸುಟುದು (ನಚ. ೯೨೨೯೧. ೫. ಮುದುಡು; ಸಂಕೋಚಗೊಳ್ಳು 
ನಿಜೋಷ್ಠ ಸ್ಪಂದನಸ್ಫೂರ್ತಿ ಮಾಣದೆ ಮೆಯ್ಸೇದೆ (ಕುಸುಮಾ. ೪-೩೭); ಓಗುವ ಕಂಬನಿಗಳಲಿ 
ಕಂಠದ ಬಿಗಿದ ಸೆರೆ[ಪಾಠಾಂ. ಲೆ]ಗಳ ಸೇದುವಕ್ಕೆಯ ವಿಗತಪರಿತೋಷಿತನು (ತೂರರಾ. ೧- 
೪-೭);ನಾಲಗೆ ಸೇದಿತ್ತು (ಗ್ರಾಮಾಯ. ೧೨೯). ೬. ಬೀಡಿ, ಸಿಗರೇಟು ಮೊದಲಾದವುಗಳ 
ಹೊಗೆಯನ್ನು ಎಳೆದುಕೊಳ್ಳು: ಕೆಲವರು ಅದನ್ನು ತಂಬಾಕ ಸೇದುವ ಹಾಗೆ 
ಸೇದುತ್ತಾರೆ (ಮುಂಬ. ೪-೪೦); ಅವರ ಬೆನ್ನಹಿಂದೆ ಸಿಗರೇಟು ಸೇದುತ್ತಾರೆ (ಖಂಹಿಂ. ೨). | 
೭. ಸೆಳೆ; ದೋಚು: ಧನಾಢ್ಕರ ಮುರಿದು ಸೆರೆವಿಡಿದು ಸೇದಿದನು ಕನಕಂಗಳ | 
(ತುರಂಗ. ೧೯-೩೨). | 
ಸೇಂದಿಕೊಳ್‌, ಸೇಂದಿಕೊಳು, ಸೇದಿಕೊಳ್ಳು ಎ ೧. ಸೆಳೆದುಕೊಳ್ಳು; ತೆಗೆದುಕೊಳ್ಳು: | 

ಕಸ್ತೂರಿಗಂಧಿಯರ್‌ ಬನದೊಳು ಬಹುವಿಧ ವಸ್ತುಗಳನು ಸೇಂದಿಕೊಂಡು (ಮೋಹತ. |15 
೪-೬೧). ೨. ಎಳೆದುಕೊಳ್ಳು; ಜಗ್ಗಿಕೊಳ್ಳು: ರಜ್ಲುವಂ ಪೊಸೆದು ಕೊರಲ್ಲೆ 
ಸೇಂದಿಕೊಳುತಿರ್ಪ. . . ಬಲಾಡ್ಕನೊರ್ಬನಿರಲು (ದಶಕು. ೯-೧೪); ಬಳ್ಳಿಗೆ ಪುದುಗಿ 
ನೀಡಲು ಸೇದಿಕೊಂಬೆನು ಮುದದಿ ಹಗ್ಗವನಿಳುಹಿ ನಿನ್ನನು ಸೇದಿತಹೆ ಬಳಿಕ 
(ಸಾಳ್ವಭಾ. ೧೭-೬೨). ಸೇದಿಹೋಗು ಎ ಸೆಟೆದುಕೊಳ್ಳು; ಜಡವಾಗು: ಏನೋ 
ಹೇಳಬೇಕೆಂದಳು, ವಾಲಿಗೆ ಸೇದಿಹೋಯಿತು (ಕೂತಣ. ೪೯); ನನ್ನ: ಕೈಕಾಲು |20 
ಸೇದಿಹೋಗಿಲ್ಲ (ವಚಭಾ. ೨೪೩). [ದೇ. ॥ ತಮಿ. ಚೇನ್ತು; ತೆಲು. ಚೇದು] 

ಸೇಂದ್ರಕ (ನಾ). ಒಂದು ರಾಜವಂಶದ ಹೆಸರು: ಸೇನ್ಹಕಬಣೋಭಯದೇಶದಾ 
ವೀರಾಪುರಷ ಸಮಕ್ಷದೆ (ಮೈಅರಿ. ೧೯೩೬ ೧೬-೧೦ ; 450). |?) 

ಸೇಂದ್ರಿಯ (ಗು). ಇಂದ್ರಿಯಗಳಿಂದ ಕೂಡಿದ; ಇಂದ್ರಿಯಸಹಿತವಾದ : 
ಸೇಂದ್ರಿಯ ಸೃಷ್ಟಿಯಲ್ಲಿ ಮನುಷ್ಯಪ್ರಾಣಿಯೆ ಎಲ್ಲಕ್ಕೂ ಹೆಚ್ಚಿನವನು (ವಚರ. ೧೫). [ಸಂ.1 

ಸೇಕ, ಶಾಕ್ಕ, ಶಾಖ, ಶೇಕ (ನಾ). ಕಾವು; ಬಿಸುಪು; ತಾಪ: ಕೆಂದಳಿರ್ವಾಸ 
ಸೇಕ[ಪಾಠಾಂ. ಸೆರ್ಕಿ]ದ ತೊವಲ್ಲೆಣೆಯಾಯ್ತು . . . ಇದೇಂ ಬಿಸಿದೊ ಬೇಟದ ಬೆಂಕೆ 
(ಪಂಪಭಾ. ೫-೭); ತುರಗದ ಸೋಬ(ಫ)ಕ್ಕೆ ಮಳಲ ಸೇಕಂ ಯೋಗ್ಯಂ (ಆಶ್ವಶಾ. ೧೦-೨೨); 
ಶೀತವೇರಿದ ರಾಮನೆದೆಗೆ ಬೆಚ್ಚನೆ ಸೇಕವನ್ನೊತ್ತಿದಂತಾಯಿತು (ಪಾರ್ತಿಸು. ೬೮). 
ಶಾಕ್ಕ: ಶಾಕಎಲ್ಲದೆ ಪಾಕವ ಮಾಡಿ ತಮ್ಮ ಗಂಡರಿಗಿಕ್ಕಿ ತಾವು ಮೆಲುವರಯ್ಮ 
(ಶಿವಗೀ. ೭೧-೩೪). ಶಾಖ, : ಸೂರ್ಯನೇ ಅತ್ಯಂತ ಹಿರಿಯ ಗ್ರಹ . . - ಅದರಿಂದ ಶಾಖ 
ಹಾಗೂ ಬೆಳಕು ದೊರೆಯುತ್ತವೆ (ಆಕಾಶ. ೯): ಸ್ವಲ್ಪ ಬಿಸಿನೀರಿನ ಶಾಖ ಕೊಡಲೇ ? 

ಮಾನವನ ಬರಿಯಡಗು ಶೇಕಬಿ ಬೇನೆ ಮಾಣುವುದು 


5 


ಅ 


25 


30 


(ದೀಪದ .೧೬೯). ಶೇಕ: 

* (ಸಾಳ್ರಭಾ. ೧೭-೫೪). 

ಸೇಕಂಮಾಡು ಎ ಶಾಖಕೊಡು : ಮನುಷ್ಯರ ತೊಡೆಯ ಮಾಂಸದಿಂ ಸೇಕಂ ಮಾಡೆ 

ಮಾಣ್ಣುದು (ಪುಣ್ಮಾಸ್ರ. ೪-೨೪ ವು. ([ದೇ. 8 ತುಳು. ಸೆಕೆ, ಸಿಕೆ, ಶಿಕೆ, ಶಿಖೆ) 

ಸೇಕ್ಕ (ನಾ). ಚಿಮುಕಿಸುವಿಕೆ; ಸಿಂಪಡಿಸುವಿಕೆ; ಸೇಚನ : ಮಾಬ್ರುದು ಸೇಕಮನಕ್ಷಿ 
ಶೂಲೆಯಿರದುಪಶಮಿಕು೦ (ಲೋಕೋಪ. ೯-೭೦); ಇನ್ನಾರ್ಮಧುಬಿಂದು ಸೇಕದೊಳೆ 
_ಕೇಸರದೊಳ್‌ ಪಡೆವರ್‌ ವಿಕಾಸಮಂ (ಪಂಠಾಮು. ೧೪-೧೯೫): ಈ ಕಮಲಲೋಚನೆಯ | 
ಸೆಜಗಿಗೆ ಸೇಕವಾಯಿತು ರಕುತ «ಕುವ್ಠಾವಿ. ೯-೩೭). (ಸಂ.1 

ಸೇಕಂಗೆಯ್‌, ಸೇಕಗೆಯ್‌ (ಕ್ರಿ). ಶಾಖಕೊಡು : ಪುರಿವುದು ಕಡುವಿಸಿಯಪ್ಪಂತಿರೆ 
ಮಳಲಂ ನಾಂದ ಸೀರೆಯೊಳ್‌ ಪೊಯಿದು ನಯಂಬೆರಸಿರೆ ಸೇಕಂಗೆಯ್ವುದು ತುರಗದ 
ಸೋಬ(ಘ)ಕ್ಕೆ ಮಳಲ ಸೇಕಂ ಯೋಗ(ಗ್ಕ)೦ (ಅಶ್ವಶಾ. ೧೦-೨೨). ಸೇಕಗೆಯ್‌: ಮುಳ್ಳು 
ಸಿವುರುಗಳುಂ ನಟ್ಟಲ್ಲಿಯೆ ಪೊಲವಂಡದಿರ್ದು ಬಾತೊಡೆ ಮತ್ತಂ ಕಲ್ಲೊತ್ತೆಗರ್ಕ 

- ದುಗ್ಬವ ಮೆಳ್ಳಿಸಿಯೊಲೆಗಲ್ಲ ಸೇಕಗೆಯ್ಕಲ್‌ ಮಾಣ್ದುಂ (ಲೋಕೋಪ. ೯-೧೬೫). 

[ಸೇಕ್ಕ 3- ಕೆಯ್ಮ್‌| 


40 


45 


೮೬೯೧ 


10 


ಸೇಡ 


ಸೇಕಂಗೊಳ್‌ (ಕ್ರಿ). ಶಾಖವನ್ನು ತೆಗೆದುಕೊಳ್ಳು; ಕಾವು ಹೊಂದು: ಈ ವೇದನೆ 
, ೬ ೬ ಸೇಕಂಗೊಳೆ ಪೋಕುಂ (ನೇಮಿಪು ೪-೭೯ ವ). (ಸೇಕ + ಕೊಳ್‌) 

ಸೇಕಗೆಯ್‌ "ಸೇಕಂಗೆಯ್‌' ನೋ. 

' ಸೇಕಡಾ "ಶೇಕಡಾ' ನೋ. 

ಸೇಕಪಾತ್ರ (ನಾ). ನೀರು ಹೊಯ್ಯಲು (ಅಥವಾ ತುಂಬಿಡಲು) ಬಳಸುವ 
ಪಾತ್ರೆ: (». ಸಂ.) ` 

ಸೇಕರ (ನಾ). ಎ ಶೇಖರ: "ಜಾಣಸೇಕರ' ಪರಾ. [೬ ಸಂ. ಶೇಖರ] 

ಸೇಕಾಗು (ಕ್ರಿ). (7): ಮೊಲೆಗಳ್‌ ಬಿಟ್ಲೊಡಿರುಳ್‌ ಬಲಲ್ವೊಡೆ ಪಗಲ್‌ ಸೇಕಾಗೆ 
ಮಧ್ಯಾಹ್ನಮಿರ್ಕೆಲದೊಳ್‌ ಪಾರ್ದೊಡೆ ಬಯ್ಲು ಮೆಯ್ದೆರೆ(ಜ್‌)ದ ಪೊಟ್ಟ್‌ಂದಂತದಂ 
ಪೇಟೆ ನೋಡಲೊಡಂ ನಕ್ಕೊಡೆ ಬೆಳ್ಳು ನಾಣ್ಣಿದೊಡೆ ಕರಿದೇನಂ ಮುಟ್ಟೆಯುಂ ಕೆಂಪು 
ಕೇವಲಮಕ್ಕಂತವಳುಟ್ಟ ಪುಟ್ಟಿಗೆಯ ಬಣ್ಣಂ ಮಿಶ್ರದಿಂ ಮಿಶ್ರಕ೦ (ಲೋಕೋಪ. ೨-೨೩); 
“ಚೆನ್ನಾಗಿ ನಿಲ್ಲು'' (ಲೋಕೋಪ. ಟಕ). (ಸೇಕ 4 ಆಗು! 

ಸೇಕಿಸ್ತು (ಕ್ರಿ). ಎ ಸೇಕಂಗೆಯ್‌ : ಕಡುಮಳೆಯೊಳ್‌ ಕಡುಗಾಳಿಯೊಳೆಡೆಯುಡುಗದೆ 
ಸುರಿವ ಸೋನೆಯೊಳ್‌ ಕಪ್ಪುರ(ದಿ)ಮಂ ಸುಡುವುದು ತುರಗಂ ಬಾಹಾದೆಡೆಯೊಳ್‌ 
ಸೇಕಿಸುಗೆ (ಅಶ್ವಶಾ. ೧೦-೨೩೬). [ಸೇಕ * - ಇಸ್ಬು) 

ಸೇಕಿಸ್ತು (ಕ್ರಿ). ಸಿಂಪಡಿಸು; ಚಿಮುಕಿಸು: ಮರನ ಮೊದಲೊಳದಂ ಸೇಕಿಸುವುದು 
ಮೇಣಜಮಾಂಸದ ರಸಮಂ ತಳಿವುದು (ಲೋಕೋಪ. ೬-೧೪). [ಸೇಕ್ಸ + - ಇಸ್ಸು] 

ಸೇಗು (ನಾ). ೧. ಕೆಚ್ಚು; ಸತ್ತ್ವ: ಮಾರುತಿ ... ಈರೇಟುಂ ಭುವನಂಗಳನಾರಯ್ಕದೆ 
ತರ್ಗೆವೊಯ್ತ ಸೇಗಿಂ[ಪಾಠಾಂ. ಸಿಗ್ಗಿರ, ಸೋಗಿಂ]ದಿರ್ದಂ (ನೇಮಿಪು. ೧೦-೯೫). 
೨. ಜಂಬ; ಅಹಂಕಾರ: ಮಬ್ಬು ಹರಿದರು ಹರಿಯದಿದರ ಸರಪಣಿಕೂಗು, ಸೇಗು 
(ಚಂಡೆಮ. ೩೭-೬). [ಇ ಚೇಗ್ಳು] 

ಸೇಗುಡಿತೆ, ಸೇಗುಡುತೆ (ನಾ). ಒಂದು ಬಗೆಯ ಔಷಧೀಸಸ್ಮ: ಒಡಲೊದಎ 
ಬಾತು ತೋರ್ಪೊಡೆ . . . ಸೇ[ಪಾಠಾಂ. ಸೆ!ಗುಡಿತೆಯಾಡಿನ ಪಾಲಂ... 
ತೊವರಿಯಶನಮೆ ಪಥ್ಮ (ಲೋಕೋಪ. ೯-೧೬೪); ಸೇ!ಪಾಕಾಂ. ಸೀ]ಗುಡಿತೆಯೊಪ್ಪು 
ವಂಬಿಲದಿಂದಂ ಭರದಿಂ ಕುಡಿಸಲ್ಕುರಗೋತ್ಕರದ ವಿಷಂ ಪಜ್‌ಗುಂ (ಖಮದ. ೫-೮೬). 
ಸೇಗುಡುತೆ: '"ತ್ವಗ್ನೀವಿ ಸೇಗುಡುತೆ!ಪಾಶಾಂ. ಡಿತೆ]'' (ಮಂಗರಾ. ೪೨-೩೭). 17) 

ಸೇಗುಡುತೆ “ಸೇಗುಡಿತೆ' ನೋ. 

ಸೇಗುಣ "ಸೇವುಣ' ನೋ. 

ಸೇಚನ (ನಾ). ಎ ಸೇಕ್ವ: ನವರುಧಿರಜಳಚಳತ್ಸೇಚನ [ಖಾಣಂ. ಪಾಟಣ]ದೊಳ್‌ 
ಘಟ್ಟಿಸಿ (ಪಂಪಭಾ. ೧೦-೭೦ ವ); ಸಲೀಲಸೇಚನದಿಂ . . . ವಲ್ಲರಿ ಫಲಿತಮಾದುದು 
(ಜಗವಿ. ೨-೫೨ ವ); ದೇವರೀತನ ಲಲಿತವಚನಸುಧಾವಸೇಚನದಿಂದ ಭಟರುಲ್‌ 
ಜೀವಿಸುವುದೇನರಿದೆ (ಕುವ್ಮಾದೋ. ೧೫-೪೦). [೫ಂ.) 

ಸೇಚನಂಗೈ (ಕ್ರಿ). ಚಿಮುಕಿಸು; ಸಿಂಪಡಿಸು: ಪುಣ್ಮಸಲಿಲದೊಳ್ಸೇಚನಂಗೈದೆಸೆವ 
ಯೂಪದೊಳ್ಳಟ್ಟಿ ಪೂಜಿಸಿದರಮಲಾಶ್ಚಮಂ (ಜೈಮಿಭಾ. ೩೪-೫). 

[ಸೇಚನ 4 ಗೈ (ಆ ಕೆಯ್ಮ್‌)] 

ಸೇಚನಘಟ (ನಾ). (ಗಿಡಗಳಿಗೆ) ನೀರು ಹೊಯ್ಯಲು ಬಳಸುವ ಪಾತ್ರೆ: 
ತಪಸ್ವಿಕನೈಯರು ತಮ್ಮ ತಮ್ಮ ಪ್ರಮಾಣಕ್ಕೆ ತಕ್ಕ ಸೇಚನಘಟಗಳಿಂದ ಎಳೆಸಸಿಗಳಿಗೆ 
ನೀರೆರೆಯುವುದಕ್ಕೆ ಇಲ್ಲೇ ಸಂಚರಿಸುತ್ತಿರುವರು (ಶಾಕುಂತ. ೮-೪), ಸಂ.) 

ಸೇಚನೆ (ನಾ). = ಸೇಕ್ಕ: ಪಸರಿಸುವ ಗರ್ಭ ಸಂಪ್ರಾಪ್ತಿಸುಧಾಸೇಚನೆಯ ಹೃದಯ 
ಶೋಕಾಗ್ನಿಯ ನಂದಿಸೆ (ಕಾದಂಪೂ. ೪೦೨); ಈ ಸೇಚನೆಯಿಂದ ಕಲ್ಪನೆಗಳು ಬಳ್ಳಿವರಿದು 

i  ಧ್ಯಾತ ವಿಷಯಗಳನ್ನೂ ಸೃಷ್ಟಿಸುವ ಕ್ರಮ (ಕಾವ್ಮಕು. ೧೦). [ಸಂ. ಸೇಚನ] 

| ಸೇಚಿಸು (ಕ್ರಿ). ಎ ಸೇಚನಂಗೈ: ಜಲವನ್ನು ಸೇಚಿಸುತ್ತಿದ್ದಾಗ ಅವನ ಚಿತ್ತದಲ್ಲಿ 
ಪೂವಿಯ ಆಲೊಚನೆ' ಸುಳಿದಿತು (ಹುಲಿಜಾ. ೨೬೬)... [ಸೇಚನ *- - ಇಸ್ಕು) .' 

ಸೇಡ (ನಾ). (7): ಏಡಂ ಪೂಕ್ಕೊಡ ಚಿತ್ರವೃಷ್ಟಿ ಕುರುಡಂ ಮುಂ ಪೊಕ್ಕೊಡರ್ಫ 
ಕ್ಷಯಂ ಸೇಡಂ ಪೊಕ್ಕೊಡೆ ಡಾವರಂ . . . ಕಡೆ ಫಲಂ ಕೆಂದಂ ಪುಗಲ್‌ ಸತ್ಪಲಂ 
(ಅಟ್ಟಮ. ೪-೭). [7] 


ಸೇಡಿಡಿ ೮೬೯೨ ಸೇತುಬಂಧ 


ಸೇಡಿಡಿ (ಕ್ರಿ). ಸೆಡೆತುಕೊಳ್ಳು; ಜಡವಾಗು : ಕರಚರಣಮೈಕಿಲದಿ ನಾಂದು ಸೇಡಿಡಿದು | ಹರಿನೀಲಮಣಿತೋರಣದ ಸಿರಿವಡೆಯೆ (ಶೇಷರಾ. ೭-೩೧). ೨. ಸಾಲು; ಪಂಕ್ತಿ: 


| 
ಮುಂದಿರುವ ಮರನಂ ಪತ್ತಲಾರದೆ (ಮಹಾಎ. ೨೮-೧೩). [ಸೇಡು ಇಡಿ] | "ಸೇಣಿಗೊಳ್‌' ಪರಾ. ೩. ಕಸುಬುದಾರರ ಮುಖ್ಯಸ್ಥರು ಸೇರಿ ನಡೆಸುವ 
ಸೇಡ್ಕು (ಕ್ರಿ). ಕೆದರು; ಚೆದರು (?) : ನೀಳ ನಖವ್ರಣವೀಳ್ದು ಪೊಯ್ಕೆ ಸೇಡಿದ ತಲೆ | ಸಭೆ: ಅ![ಪುತ್ರ ಧನಮೆನ್ಹೊದು ತಾನೆ ಇಲ್ಲಿ ಸೆ!ಕೆಣಿಗೆ ಕಾರ್ತಿಕ ಮಾಸದುಳ್‌ 
ತನ್ನೊಳೊಪ್ಪೆ ಸುರತಾಂತದೊಳೆನ್ನಯ ಮುಂದೆ ನಿಂದು ಮೇಲುದಟೊಳೆ ಬೀಸುತುಂ | | ಕೊಡುವದು (ಎಇ ೩೪, ೧೯೧-೨೧; 725); ಸೇಣಿಗೆ ಮಲೆವರ ಗಂಡಂ . . . ಸೇಣಿಗೆ 
ಬೆಮರನಾಜ್‌ಸುವೋಪಳನೆಲ್ಲಿ ಕಾಣ್ಣೆಮೋ (ಶೃಂಗಾರ. ೨-೭೩). (2) | | ಕೂರ್ಪರ ನಂಟಂ (ಎಕ. ೪. ಚನ್ನರಾ. ೨೦೯-೩೩; 1178). 
ಸೇಡ್ಕು (ನಾ). ೧. ಸೆಡೆಯುವಿಕೆ; ಮುದುಡುವಿಕೆ: ತಳಿರ ಜೊಂಪಂ ಕೂಡೆ | | ಸೇಣಿಗ (ನಾ). ವ್ಯಾಪಾರಿ; ವರ್ತಕ: ದೀಪಾವಳಿಯ ಪರ್ವ್ವದಲು ಬೆಳಗುವ 
ಸೇಡಾಗಿರಲ್‌ ಕೆಯ್‌ ಕೊಳೆ ಕುಳಿರ್ವುವು (ಶಾಂತಿಪು. ೮-೧೪); ಕೊಳದೊಳ್‌ ಮುಲುಗಿ | ಸೊಡರೆಣ್ಣೆಗೆ ಉ(ಊ)ರೊಳಗಣ ಸೇಣಿಗರು . . . ಬಿಟ್ಟ ಹಾಗವೊಂದು (ಎಇ ೫1%, 
ರ್ದಕ್ಕಟಾ ಕೋಡ ಸೇಡಿಂಗೊಳಗಾದ್ಕೆ (ಗದಡಾಯು. ೩-೧೩): ಓಡಲೊಡರಿಸುವೊಡಂ ತೊಡೆ ೩೮-೩೩; 1144); ಕುರುಬ ಸೇಣಿಗ ದಾಸಗೌಡ ಸಿವಸಕ್ತಿಗುರುಗಳುಂ ಸಮಸ್ತ 
ಸೇಡೊಡರಿಸಿದಪ್ಪುದು (ಪಂರಾಮಾ. ೪-೬೯): ನಡುಕದ ಮೆಯ್ಮ ಕಡು ಸೇಡುಗಳ ಶೀತದ ಕೊತ್ತಳಿಗಳುಂ (ಸಾಇಇ. ೫೪, ೧೬೯-೧೩: 1223); ಸರವ ತಿದ್ದಿಡುವ ಸರವಂದಿಗರ 


ಸಕಲ ಜನ ಹುದುಗಿದುದರಣ್ಮದಲಿ (ಕುವ್ಮಾಅ. ೧೯-೨೪). ೨. ಬಾಗಿರುವಿಕೆ; ವಕ್ರತೆ: |10 ಗಂದಿಗರ ಪಿರಿದು ತೈಲವ ತೆಗೆವ ಗಾಣಿಗರ ಸೇ!ಪಾಠಾಂ. ಶ್ರೇ]ಣಿಗರ . . . ಪಸರಮೆಸೆಗುಂ 
“ಸೇಡುಗೋಲ್‌' ಪರಾ. (ಗುರುಚಾ. ೧-೩೪). [ಆ ಸಂ. ಶ್ರೇಣಿಕ] 
ಸೇಡುಹಿಡಿ ಎ ಚಳಿಯಿಂದ ಜಡವಾಗು; ಜೋಮುಹಿಡಿ: ಪ್ರಚಂಡವಾದ | | ಸೇಣಿಗೊಳ್‌ (ಕ್ರಿ). ಸಾಲುಗೊಳ್ಳು; ಪಂಕ್ತಿಗೊಳ್ಳು: ಚತುರಂಗಬಲಂ . . . 


ಮಳೆಯ ಹೊಡೆತದಿಂದ ಅವಳ ಮೈಕ್ಕೆಗಳು ಸೇಡುಹಿಡಿದುದರಿಂದ . . . ಶ್ರಮವು | | ಸೇಣಿಗೊಂಡು ಮೆಲ್ಲಮೆಲ್ಲನೆಯ್ದುತಿರೆಯುಂ (ಮರಾಚ. ೧೨-೮೪). (ಸೇಣಿ -- ಕೊಳ್‌] 

ಅವಳಿಗಾಯಿತು (ಅಂಬಿಕೆ. ೪). | ಸೆಡೆ|] ಸೇಣಿಪತಿ (ನಾ). ಗುಂಪಿನ ನಾಯಕ, --ಒಡೆಯ: ಶ್ರೀಮನ್ಮಹಾಪ್ರಧಾನಂ 
ಸೇಡ್ಕು (ನಾ). ೧. ವೈರ; ಹಗೆ; ಮತ್ಸರ: ಖರದೂಷಣರ ಸಂಹರಿಸಿದಾ ಸೇಡ |15| ಸೇಣಿಪತಿ ಕಡಿತವೆರ್ಗ್ಗಡೆ ಕನ್ನಡಸಂಧಿಎಗ್ರ(ಹಿ] -... . (ದಾನಂ]ಗಳಂ ಮಾಡಿ 

ತೀರ್ಚದಿರೆ : .. ಫಲಮಿಲ್ಲೆಂದಳು (ಭರಚ. ೫-೯೬): ನೊಸಲ ಬರೆಹದ ಸೇಡಿನಿಂದಾಯ್ತು (ಸೌಇಇ. x೪, ೩೧-೪೦; 1146). (< ಸಂ. ಶ್ರೇಣಿಪತಿ] 

ಮಾಳ್ಬುದೇಂ «ಕಾಲೂರ. ೧೬೨-೩೫೯). ೨. ಪ್ರತೀಕಾರ; ಮುಯ್ಯಿ : ಹುಸೇನಿಯಿಂದ | | ಸೇಣೆ "ಸೇನ್ಶ' ನೋ. 

ಒದೆಗಳನ್ನು ತಿಂದ ಗುಂಡನಲ್ಲಿ ಸೇಡಿನ ಬುದ್ಧಿ ಕಳಕಳಿಸಿ ನಿಂತಿತು (ರಂಗರೋ. ೧೮೨); ಸೇತ (ನಾ). ಬಿಳುಪು; ಶ್ವೇತ: ವತ್ತಲೋಪಕ್ಕೆ . . . ಶ್ವೇತ - ಸೇತ, ಸರಸ್ಪತಿ- 

ಪ್ರಪಂಚಕ್ಕೆಲ್ಲಾ ತಿಳಿಯುವಂತೆ ನನ್ನ ಸೇಡು ತೀರಿಸಿಕೊಳ್ಳುತ್ತೇನೆ (ಆರ್ಯಕ. ೫). 1?) ಸರಸತಿ (ಶಮದ. ೨೮೧ ಪ್ರಯೋ). [ಆ ಸಂ. ಶ್ವೇತ] 


ಸೇಡುಂಗೊಳ್‌, ಸೇಡುಗೊಳ್‌ (ಕ್ರಿ). (ಚಳಿಯಿಂದ) ಸೆಡೆತುಕೊಳ್ಳು; |20| ಸೇತಮಾಲೆ (ನಾ). ಬಿಳಿಯ ಬಣ್ಣದ ಸರ; ಮುತ್ತಿನ ಹಾರ: ಅದೊಂದು 
ಮುದುಡಿಕೊಳ್ಳು : ಗಟ್‌ಗೆದಟ್‌ ಬಿದಿರ್ದು ಕೊಕ್ಕಿಂದಿಟ್‌ದಿಟ್‌ದೆಳೆವಿಸಿಲನೆಳಸಿ ಸೇಡುಂ ಬೆಡಂಗಿನ ಸೇತ[ಪಾಠಾಂ. ಶ್ವೇತ, ಸೇತು]ಮಾಲೆ ಪಟ್ಟಗೆ ಕಟಿಸೂತ್ರಮೆಂಬಿವು ಮನಂಗೊಳೆ 
ಗೊಂಡೇಂ ತುಜುಗಿರ್ದುವೊ ತುದಿಗೋಡೊಳ್ಮಲ್‌ ಬೆಲೆತಿರೆ ನೋಡಿ ಬಾಡುತಂ (ಆದ. ೧೨-೧೨); ಸೆ|ರಿ]ಗೆಗೆ ಸೇತಮಾಲೆಗೆ ಬೆಡಂಗಿನ ಕನ್ನವುರಕ್ಕೆ . . . ಇವು ತಕ್ಕವು 
ವಿಹಗಂಗಳ್‌ (ರಾಜಶೇ. ೯-೨೯). ಸೇಡುಗೊಳ್‌: ಮುತ್ತುಗಳಂತಿರೆ ಸೂಸಿ. ಪಾಯ್ವ (ವರ್ಧಮಾು. ೮-೬೯). ([ಸೇತ 4 ಮಾಲೆ] 
ಶೀಕರದೊಳೆ ನಾಂದು ಸೇಡುಗೊಳುತಂ (ಕಾವ್ಠಸಾ. ೭೮ ಶೂದ್ರಕ); ಕ್ರೀಡಾನಿಮಿತ್ತಂ ಪೋಗಿ | | ಸೇತು (ನಾ). ೧. ನದಿ; ಹಳ್ಳ ಮುಂತಾದುವನ್ನು ದಾಟಲು ನಿರ್ಮಿಸುವ 
ಅಕಾಲವೃಷ್ಟಿಯಾಗೆ ಸೇಡುಗೊಂಡು. ಸಿಂಹದ ಬಿಲನಂ ಪುಗೆ (ಪುಣ್ಮಾಸ್ರ. ೧೨-೫ ಮ: |25 ಕಟ್ಟೆ; ಸೇತುವೆ; ಸಂಕ: ವಿಷಯಸುಖಸುಧಾರಸಕ್ಕೆ ಸೇತುವುಂ. . . ಎನಿಪ ಪುರವರದ 


ಮಹಾವೃಷ್ಟಿಯಿಂ ನನೆದು ಸೇಡುಗೊಂಡೆಂ ನಡೆದು ಪೋಗಲಾಲ್‌ (ಚಿಬಪು. ೫೨-೪೯). ಸೂಳೆಗೇರಿಯೊಳ್‌ (ಮಲ್ಲಿಪು. ೨-೫೪);ಬಹುಖೇದಜಲಧಿಗೆ ಸೇತುವಾದೆಲೆ ನೀನು (ಕುವ್ಮಾಸ. 
(ಸೇಡ್ಮು4 ಕೊಳ್‌) ೧೫-೫೪); ಕವಿರಸಾನುಭವದ ಸೇತುವಿಂ ಪ್ರವಾಹವಿಳಿದು ಬನ್ನಿ (ಅನಿಕೇ. ೨೧-೧೦). 

ಸೇಡುಗೊಳ್‌ "ಸೇಡುಂಗೊಳ್‌' ನೋ. ೨. ಅಣೆಕಟ್ಟು; ಒಡ್ಡು: "" ವಾರಣಂ ಸೇತುವೆನೆ ಕಟ್ಟೆಯೆನಿಸಿಕ್ಕು'' (ಮಂಗರಾ. ೧೨-೧೩). 
ಸೇಡುಗೋಲ್‌ (ನಾ). ಬಾಗಿರುವ ಕೋಲು; ವಕ್ರವಾದ ಕೋಲು: ಮೊಲನಂ ೩. (ಹೊಲ, ಗದ್ದೆಗಳಲ್ಲಿರುವ) ಮಣ್ಣಿನ ಕಟ್ಟೆ; ಬದು. ೪. ರಾಮೇಶ್ವರ 


ಸೇಡುಗೋಲಿಂದಲಂಬಿಂ ಬಿಡು ಸಾರಂಗಕ್ಕೆ ಜೊಪ್ಪಂಬುಗಲೆಡೆಗೊಡದಿರ್‌ (ಸೂಕ್ತಿಸ. |30] ದಿಂದ ಲಂಕೆಗೆ ಹನುಮಂತನು ಕಟ್ಟಿದನೆಂದುಭಾವಿಸಲಾಗುವ 
೩-೧೧೮); ನೊಸಲೊಳಗಿಟ್ಟ ಚೆಲ್ವ ತಿಲಕಂ ಪಿಡಿದಗ್ಗದ ಸೇಡುಗೋಲ್‌ ವಿಲಂಬಿಸು ಪವಿತ್ರಸೇತುವೆ: ಉದಯಾಸ್ತೋನ್ನತಶೈಲಸೇತು ಹಿಮವತ್ಮುತ್ಕೀಳಪರ್ಯಂತ 
ವುಪವೀತಂ (ದಶಕು. ೩-೧೧). (ಸೇಡ್ಕು + ಕೋಲ್‌] | ಸಂಪದೆಯಂ . . . ಸಾಧಿಸಿ (ಕಾವ್ಮಾಮ ೧೭೩). ೫. ಹಿ೦ದು ಬಗೆಯ ಮರ: “ವರುಣ; 
ಸೇಡುತೀರಿಸು (ಕ್ರಿ). ಪ್ರತೀಕಾರಮಾಡು; ದ್ವೇಷಸಾಧಿಸು: ಅವನ ಮೇಲೆ ಸೇಡು | ವರಣಃ, ಸೇತು;, ಶಿಕ್ತಶಾಕಃ, ಕುಮಾರಕಃ -- ೫ ವಸಲೇಗಿಡ'' (ಸಿದ್ಧಾಂತಿ. ೧೧೭). [ಸಂ.] 
ತೀರಿಸಿಕೊಳ್ಳಲೆಂಬಂತೆ ಮೊಕದ್ದಮೆ ಬಹು ದೀರ್ಥಕಾಲ ಎಳೆಯಿತು (ಪುನರು. ೮೭); ನಮ್ಮ ಸೇತುಗಟ್ಟು (ಕ್ರಿ). ೧. ಸೇತುವೆಯನ್ನು ನಿರ್ಮಿಸು: ಅನಲಂ ಸ್ವರ್ಗಕ್ಕೆ ಸೇತು 
ಅಣ್ಣನಿಗಾಗಿ ನಾನು ಸೇಡುತೀರಿಸಿಕೊಳ್ಳುತ್ತೇನೆ (ಯೋಧಪು. ೧೬). [ಸೇಡ್ಕು *- ತೀರಿಸು] |35। ಗಟ್ಟಿದನೆನೆ ಪಾವನಹೋಮಧೂಮಮೊಗೆಯಲ್‌(ಕಾದಂಪೂ. ೨೧೨); ತ್ರಿದಶಸ್ತೀಜನ 
ಸೇಡುಪಡು "ಸೇಡುವಡು' ನೋ. | | ಹಸ್ತಪಾತ್ರಮಣಿಮಾಳಾದೀಪಧೂಪಾಂಶುಜಾಲದೊಳಂ. . . ಅಮರಾಗಮಕ್ಕೆ ಸುರಚಾಪ 
ಸೇಡುವಡು, ಸೇಡುಪಡು (ಕ್ರಿ). ಎ ಸೇಡು೦ಗೊಳ್‌ : ಕೋಡಿಸುವ ಚಂದ್ರಕಾಂತದ | ಶ್ರೇಣಿಯಂ ಸೇತುಗಟ್ಟಿದವೊಲಾಯ್ತೆಲರ್ವಟ್ಟೆ ಶಕ್ರಪುರದಿಂದಂ ಧೂಳಿಶಾಳಂಬರಂ 


ಕೋಡುಂಗಲ್ಲಳಿನೊಸರ್ವ ರಸದ ಪೊನಲ್ಲಳ್‌ ಸೇಡುವಡೆ ಕವಿಯೆ . . . ನನೆದು (ಅನಂಪು. ೧೦-೧೪); ಸೇತುಗಟ್ಟಲುಬೇಕು ಶರಧಿ ದಾಟಲುಬೇಕು (ಪುರಂದ. ೧-೧೭೦-೧). 
ಹಿಮಕರನಾದಂ (ಸೂಕ್ತಿಸು. ೩-೧೫). ಸೇಡುಪಡು: ಸೇಡುಪಟ್ಟಂ, ಸೇಬ್ಪಟ್ಟಂ ೨. (ಆಲಂ) ಒಂದೆಡೆ ಸೇರು; ಒಟ್ಟಾಗು: ಭಕ್ತಿರಸಂ ಸೇತುಗಟ್ಟೆ ಸತ್ಯದ ನುಡಿ 
(ಶಮದ. ೧೯ ಪ್ರಯೋ). "ಸೇಟ್ರಿಡು' ಪರಾ. [ಸೇಡ್ಕು * ಪಡು] ೬ ಕೆಚ್ಚುಗಟ್ಟೆ (ನಂಬರ. ೮-೫೮). [ಸೇತು 3- ಕಟ್ಟು) 
ಸೇಡುವಡೆ (ಕ್ರಿ). ಇ ಸೇಡುಂಗೊಳ್‌: ಇಳೆ ಮಳೆಯಿಂ ನಾಂದು ಸೇಡುವಡೆದಿರೆ | | ಸೇತುಗಟ್ಟು (ನಾ). ಸೇತುವೆ; ಸಂಕ: ನಡೆದು ಗಂಗಾನದಿಯೊತ್ತಿನೊಳ್ಬಾಳೆಯ 
(ರಾಜಶೇ ಆ-೧೨೫). (ಸೇಡ್ಮು + ಪಡೆ,] ಬಿಡಿಸಿದನಾ ಚಕ್ರವರ್ತಿ ಹಿಡಿದುದುಲುಪೆ ಸೇತುಗಟ್ಟಾಗಿ ಭಾವನ ಪಡೆಯನಾ ಸುಖಿ 
ಸೇಡೆ 'ಸೆಡ್ನೆ' ನೋ. ತಣಿಸಿದನು (ಭರಚ. ೩೬-೨೮). [ಸೇತು * ಕಟ್ಟು) 


ಸೇಣಿ (ನಾ). ೧. ಗುಂಪು; ಸಮೂಹ : "“ಬಂಬಲ್‌ .. . ಸೇಣಿ, ತಂಡಂ. . . ಗೊಂದಲ್‌ ಸೇತುಬಂಧ (ನಾ). ೧. ಅಣೆಕಟ್ಟು; ಒಡ್ಡು: ರಿಪುದರ್ಪಾರ್ಣವಸೇತುಬಂಧವಂ 
(ಉಂದಲ್‌)-ಈ ೪೦ ಸಮೂಹಂ'' (ಕಶಸಾ. ೫೬-೨೨೨): ಚರಿಪ ಚಂದಳಿರಂ ಕರ್ದುಂಕುವ |45| ನೃಪಂ ನಿರ್ಮಿಸಿದಂ (ಪುಷ್ಪಪು. ೪-೮). ೨. ವ ಸೇತು ೪: ಸೇತುಬಂಧಮಂ ತಾಗೆ 
ಕೋಕಿಲಂಗಳ ಸೇಣಿಯಿಂ . , . ವನಮೊಪ್ಪಿರಲ್‌ (ಹಾಲಾಸ್ಮ. ೧-೧೧-೪); ಪರಮೆಗಳ ಸೇಣಿ ಗಂಗಾನದಿಯ ತೆಂಕಣ ಪಡುವಣ ನೆಲನಂ ನೀ ಮಾಳ್ವುದು (ಪಂಪಧಾ. ೪-೮ ವು. [ಸಂ.1 


ಸೇತುಬಂಧನ 


 ತುಬಂಧನ (ನಾ). 
ಲಾಗರಸಪೂರ ಸುನಿರ್ಭರ ಸೇತುಬಂಧನಂ ಮಾಸರಮೊಪ್ಪಿ ತೋಜುವುದು ಸಿಂಹಕಟೀ 
ತಟಮಾ ನೃಸಿಂಹನಾ (ವರ್ಧಮಾ. ೩-೧೩). [ಸಂ.] 

ಕೇತುಬಂಧಾಸನ (ನಾ). [ಯೋಗ] ಒಂದು ಬಗೆಯ ಆಸನ; ॥ ""ದೇಹವನ್ನು 
ಕಮಾನಿನಂತೆ ಬಗ್ಗಿಸಿ, ಅದಕ್ಕೆ ಹೆಗಲುಗಳು, ಅಂಗಾಲು, ಹಿಮ್ಮಡಿ ಇವುಗಳ 
ಆಧಾರ ಕೊಟ್ಟು, ಅದನ್ನು ನಿಲ್ಲಿಸುವುದು'' (ಯೋಗದೀ. ೧೭೧): ಮುಖ್ಯವಾದ 
ಕೆಲವು ಆಸನಗಳು. ಅಷ್ಟವಿನ್ಮಾಸಗಳು. ೧. ಉತ್ತಾನಾಸನ . . . ೪೮. ಸೇತುಬಂಧಾಸನ 
(ಭಾರದ. ೧೬೭). [ಸಂ.] 

ಸೇತುಮಾರ್ಗ (ನಾ). ಸೇತುವೆಯ ಮೇಲಿನ ದಾರಿ: ಸರಲ ತನನನ | 
ಸೇತುಮಾರ್ಗಂಗಳೊಳ್‌ ಜಂಗಮಗಿರಿದುರ್ಗಂಬೆರಸು ನಡೆದಂತೆ ಕರಿಕರೇಣುಪರೀತಂ 
ಚಕ್ರವರ್ತಿ ನಡೆವುದುಂ (ಶಾಂತಿಪು. ೧೧-೫೦ ವ). [ಸಂ.] 

ಸೇತುವೆ (ನಾ). ೧. ಎ ಸೇತು ೧: ಅದರ ಮೇಲೆ ದೊಡ್ಡ ದೊಡ್ಡ ಕಲ್ಲುಗಳಿಂದ ಕತ್ತರಿಸಿ 
ಒಂದು ಸೇತುವೆಯಂತೆ ಮಾಡಿದ್ದರು (ಬಾಣಆ. ೩೮೬): ಸೇತುವೆಯಲ್ಲಿ ಜನರಿಗಾಗಿ ಹಾದು 
ಹೋಗಲು ಪ್ರತ್ಶೇಕ ಕಾಲುದಾರಿ ಇದೆ (ನಾಟಕ. ೧. ೨. (ಆಲಂ) ಸಂಬಂಧವನ್ನು 
ಕಲ್ಪಿಸುವ ಸಾಧನ; ಸಂಪರ್ಕಸಾಧನ: ಕವಿ, ಸಾಮಾನ್ಮಜೀವಿಗೂ ಅನುಭಾವಿಗೂ 
ನಡುವಿರುವ ಸೇತುವೆ (ಧರ್ಮಸಾ. ೯೭). [ಸೇತು 1 - ವೆ] 

ಸೇತುಸ್ನಾನ (ನಾ). ರಾಮೇಶ್ವರದಲ್ಲಿರುವ ಪ್ರಸಿದ್ಧತೀರ್ಥಘಟ್ಟದಲ್ಲಿ 
ಮಾಡುವ ಸ್ನಾನ: ಅವರು ಮೂರುಸಾರಿ ಸೇತುಸ್ನಾನವನ್ನೂ, ಇಪ್ಪತ್ತೇಳುಸಾರಿ 
ಭೂವೈಕುಂಠವಾದ ತಿರುಪತಿಯಾತ್ರೆಯನ್ನೂ ಮಾಡಿದರು (ಎದಾಕೃ. ೪ ಮುನ್ನುಡಿ). [ಸಂ.] 

ಸೇದಿಕಲ್ಲು (ನಾ). ಕೆಂಪುಕಲ್ಲು; ಜಾದು: ಮಂಟಪದ ಎದುರಿನ ಕಟ್ಟೆಯ ಮೇಲೆ 
ಎರಡು ಕಲ್ಲುಗಳಿವೆ. ಇವು ಕೆಂಪುಜಾತಿಯ ಅರೆಗಲ್ಲುಗಳು (ಇತ್ತಕಡೆಯ ಜನರು 
ಸೇದಿಕಲ್ಲು ಎನ್ನುವರು) (ಕರ್ನಾಸಂ. ೨೫೮). 

[ಸೇದ್ಕಿ (೫ <-ತಮಿ. ಚೇತು, ಚೇತ್ತು) 3” ಕಲ್ಲು (ಆ ಕಲ್ಕ್‌ ) 

ಸೇದು "ಸೇಂದು' ನೋ. 

ಸೇದುಬತ್ತಿ (ನಾ). ಹೊಗೆಯನ್ನು ಒಳಗೆ ಎಳೆದುಕೊಳ್ಳುವ ಬೀಡಿ, ಚುಟ್ಟ 
ಮೊದಲಾದುವು: ಸೇದುಬತ್ತಿಯನ್ನು ಸೆಳೆಯುತ್ತಿದ್ದ ಮನೆಯ ಮುದುಕನ 
ಹೊದರುಗಡ್ಡಕ್ಕೆ ಹೇಗೋ ಬೆಂಕಿ ತಗಲಿ ಜ್ವಲಿಸಲಾರಂಭಿಸಿತು (ವೀರಬಂ. ೫೦). 

(ಸೇದು («ಎ ಸೇಂದು) * ಬತ್ತಿ) 


= ಸೇತುಬಂಧ ೧: ನಿರ್ಜಿತವಿಶ್ರುತ ಹಸ್ತಿಮಸ್ತಮನಂಗ 


ಸೇದುಬಾವಿ (ನಾ). ನೀರನ್ನು ಮೇಲಕ್ಕೆತ್ತಿ ತೆಗೆಯಲು ಅನುಕೂಲವಾಗಿರುವ | 


ಬಾವಿ: ಸೇದುಬಾವಿ ಕಂಡು ನಾಯಿ ಸಂತೋಷಪಟ್ಟ ಹಾಗೆ (ಗಾದೆ). 
(ಸೇದು (ಇ ಸೇಂದು) * ಬಾವಿ 
ಸೇದುವಕ್ಕೆ (ನಾ). ಸೆಳೆದುಕೊಳ್ಳುವ ಪಕ್ಕೆ: ಒಗುವ ಕಂಬನಿಗಳಲಿ ಕಂಠವ ಬಿಗಿದ 
ಸೆರೆಗಳ ಸೇದುವಕ್ಕೆಯ ವಿಗತಪರಿತೋಷಿತನು (ತೊರರಾ. ೧-೪-೭). 
(ಸೇದು (ಆ ಸೇಂದು) * ಪಕ್ಕೆ (ಆ ಪಕ್ಕ)] 
ಸೇದೆ, (ನಾ). ೧. ಜಗ್ಗುವಂಥದು; ಸೇದುವಂಥದು: ಹಲವುಬಣ್ಣದ ನೂಲ 
- ಹುಲಮಡಿ ತವೆ ಕಾವಿನೊಳಗೊಂದಮೃತದ ಸೇದೆಯ ಬಾವಿ ತೊಲಗಲೀಯದು ಜಾಲ 
ಗಾಅನನು (ಶೂನ್ಮಸಂ. ೩೮೨-೪); ಸೇದೆಯ ನೇಣಂ ಕರಗಮನೊಳ್ತಿತ್ತು ಸೇದಿ 
ನೀರ್ಗುಡಿಯೆಂದಳ್‌ (ದಶಕ. ೧೨-೮೧). ೨. ಸೇದುವ ಸಾಧನ; ಹಗ್ಗ: ಬಾವಿಯೊಳಗೆ 
ಸೇದೆಯನಿಕ್ಕಲ್‌ (ಧರ್ಮುಮ್ಮ ೧೨-೧೭೮). (ಸೇದು («ಇ ಸೇಂದು) + - ಎ) 
ಸೇದೆ (ನಾ). ದಣಿವು; ಆಯಾಸ; ಬಳಲಿಕೆ : ಇಂದಿನ ದಿವಸಮಿಲ್ಲಿರ್ದು ಚರಿಗೆವೊಕ್ಕು 
ಸೇದೆಯನಾಬ್‌ಸಿ ನಾಳೆ ಪೋಕೆಂದೊಡೆ (ವಡ್ಡಾರಾ. ೯೦-೨೮); ಭಯಂಕರಾಟವಿಯೊ 
೪ನ್ನೆವರಂ ನೆಲಸಿರ್ದ ಸೇದೆ ನೀಂ ಕರುಣಿಸಿದಾಗಳಲ್ಲದವರ್ಗಾಅದು (ಪಂಪಭಾ. 
೯-೪೨); ಇವರ್ಕತಿಭಾರದೊಳಾದ ಸೇದೆಯಂ ಕಿಡಿಸಿ ತನೂಜ ನೀಂ ತಳೆವುದೀ ನೆಲನಂ 
ನಿಜಬಾಹುದಂಡದೊಳ್‌ (ಪಂಠಾಮಾ. ೬-೮೩); ಕೂಡುವ ನಲ್ಲರ ನೀಳ್ತೆ ಸೇದೆಯ 
ಸಳೆದೆಲರಲ್ಲಿ ತೀಡುವದು ಮೆಲ್ಲನೆ ಮೆಲ್ಲನೆ (ಕಬ್ಬಕಾ. ೩೩). 
(ದೇ. ॥ ತೆಲು. ಸೇದ./ ಪ್ರಾ. ಸೇಅ, ಸೇದ.! ಸಂ. ಸ್ವೇದ] 


೮೬೯೩ ಸೇನಬೋಯಿಕೆ 
| ಸೇದೆಗಳೆ (ಕ್ರಿ). ಆಯಾಸವನ್ನು ನೀಗು; ದಣಿವಾರಿಸಿಕೊಳ್ಳು: ಪದ್ಮಿನಿಯೊಳ್‌ 
ತುಂಬಿ ಮಲಂಗಿ ಸೇದೆಗಳೆ(ಪಾಠಾಂ.ಳಿ]ಗುಂ (ಅನಂಪು. ೩-೧೦). (ಸೇದ್ದೆ + ಕಳೆ, } 


| | ಸೇದೆಗಿಡು "ಸೇದೆಗೆಡು' ನೋ. 
| | ಸೇದೆಗೆಡಿಸು (ಕ್ರಿ). ಆಯಾಸದಿಂದ ಬಳಲಿಸು: ಆನೆಯಂ ಸೇದೆಗೆಡಿಸಿ ತನ್ನ ಬಸಕ್ಕೆ 
|5 ಮಾಡಿ (ವಡ್ದಾರಾ. ೩೪-೧೫). (ಸೇದೆಗೆಡು *- - ಇಸು) 
ಸೇದೆಗೆಡು, ಸೇದೆಗಿಡು (ಕ್ರಿ). ಆಯಾಸದಿಂದ ಬಳಲು; ಅಶಕ್ತವಾಗು : ಕಾಷ್ಕಕೂಟಂ 
ಸೇದೆಗೆಟ್ಟು ಪುಳ್ಳಿಯ ಪೊಚೆಯನಿಲಿಪಿ ಪಟ್ಟಿರ್ದೊಡೆ (ವಡ್ಡಾರಾ ೭೬-೨೫); ಬಟ್ಟೆವೋಪ 
ಕುತ್ತಂಗುಳಿಯಂತೆ ಸೇದೆಗೆಟ್ಟು (ಧರ್ಮಾಮೃ. ೧೩-೬೯); ಖರಾಂಶು ತಂನೊಡಲನಾವರಿಸಲು 
ಸೆಜ್‌ ಸೇದೆಗೆಟ್ಟು (ಕ. 1, ೨೫-೨೭; 11೫6 7). ಸೇದೆಗಿಡು: ಪರಲೋಕ ಸುಖಾರ್ಥ 
ಮಾತ್ಮಾಸ್ತಿತ್ರಾಭಿನಿವೇಶದಿಂ ತನುಧನನಿಧನಂಮಾಡಿ ಸೇದೆಗಿಡಲ್ವೇಡ (ಆದಿವು. ೨-೯ವ); 
ಪಾಯ್ದ ಕರಿಯುಂ ಹರಿಯುಂ ಪೊಸ ಪೋರ್ತಮನಣ್‌ಯಮೆ ಪುಟ್ಟಿಸೆ ನೆಬಲೊಳ್‌ 
ಪೋರ್ದು ಸೇದೆಗಿಡುವುವು ನಗದೊಳ್‌ (ಶಾಂತಿಪು ೨-೧೦೩); ಅವನೊಳ್‌ ಕರಮೆ ಚಲಂಗೆಯ್ದು 
| [ಸೇದೆ1(ಪಾಠಾಂ. ಸಡೆ]ಗಿಡದಿರು ಮರುಳೇ (ಬಂಹರಿ. ೪-೧೮). (ಸೇದೆ 4 ಕೆಡು, ] 
| ಸೇದೆದಳೆ (ಕ್ರಿ). ದಣಿವುಹೊಂದು; ಬಳಲು: ಸುಸಿಲೆಸಗುತ್ತೆ ಸೇದೆದಳೆದಾಗಳೆ 
ಬಿಲ್ಲಿಯುಮಲ್ಲಿ ಭಿಲ್ಲನುಂ (ರಾಜಶೇ. ೫-೧೦೧). [ಸೇದ್ಮೆ + ತಳೆ, ] 
ಸೇದೆನೀರ್‌, ಸೇದೆನೀರು (ನಾ). ಆಯಾಸದಿಂದ ದೇಹದಲ್ಲಿ ಉಂಟಾಗುವ 
ನೀರು; ಬೆವರು: ರಕ್ಕಸನ ಸಹಸ್ರಮುಖಂಗಳೊಳಂ ಸೇದೆನೀರ್‌ ಪುಟ್ಟಿತ್ತು 
(ಅದ್ಭುತ. ೫೦-೬). ಸೇದೆನೀರು: ಏದುತ್ತೇದುತ್ತ ಸೇದೆನೀರಲ್ಲಿ ಮಿಂದ ಚೆಮ್ಮೊಗವನ್ನು 
ಚೇಲಾಂಚಲದಿಂದ ತೊಡೆದುಕೊಂಡು (ಮಂತ್ರಶ. ೬೪-೧೫). (ಸೇದೆ * ನೀರ್‌] 
20| ಸೇದೆನೀರು "ಸೇದೆನೀರ್‌' ನೋ. 
ಸೇದೆವಡು (ಕ್ರಿ). ಎ ಸೇದೆಗೆಡು: ಭಟಾರಾ ನಿನ್ನೆ ಬಟ್ಟೆವಂದುಪವಾಸಂಗೆಯ್ದು 
ಸೇದೆವಟ್ಟಿರ್‌ (ವಡ್ಡಾರಾ. ೯೦-೨೭); ಪಲೌವಣಾಿಯಾಗಿ ಬರ್ದು ಸೇದೆವಟ್ಟ ನವನಾರಕರಂ 
ಪುರಾಣನಾರಕರ್ಕಂಡು (ಸುಕುಮಾ. ೧೧-೪೧ ವ); ಲತಾಮಂಟಪಂಗಳೊಳ್ನೆರೆದು ಸೇದೆವಟ್ಟ 
ಕಾದಲರ ಸುಯ್ಕೆಲರ ನಜುಗಂಪಿನೊಡವೆರೆದು . . . ಬರ್ಪ ಮಂದಾನಿಲಂಗೆ ಕರುಣಿಸಿ 
(ರಾಜಶೇ. ೨-೭೬ ವ). [ಸೇದ್ದೆ + ಪಡು 
| ಸೇದೆವಡೆ (ಕ್ರಿ). ಆಯಾಸಗೊಳ್ಳು; ದಣಿ: ಬಳೆದೊಟ್ಟಂ, ಸೇದೆವಡೆದಂ (ಭಾಷಾಧೂ. 
೧೩೩ ಉದಾ); ಸೇದೆವಡೆದಂಗೆ ತಂಗಾಳಿ. . . ದೊರೆಕೊಂಡೊಲಾಯ್ತುಮೆಗೆ ಶಿವನಡಿಗಳಂ 
ಕಾಣಲೊಡನೆ (ಚಿಬಪು ೩೬-೧೨). (ಸೇದ್ದೆ * ಪಡೆ, ) 
ಸೇದೆವುಗು (ಕ್ರಿ). ಆಯಾಸವುಂಟಾಗು: ಆಟಂ ಬಗೆದೋಜ್‌ ಸೇದೆವುಗೆ ತಾಂ ಸೋಂಕಿ 
(ಕಮಮಾ. ೨-೧೫೦). [ಸೇದ್ದೆ + ಪುಗು (ಎ ಪೊಗು)) 
ಸೇನ, ಸೇಣೆ (ನಾ). ಗಿಡುಗ; ಡೇಗೆ: ಕಾಗೆ ಪೊಣರ್ವಕ್ಕಿ ಪೊಂಗುರು ಗೂಗೆ 
ಮುಕುಂದಂ ಬಲಾಕೆ ಲಾವುಗೆ ಸೇನಂ (ಕಾವ್ಯಸಾ. ೧೦೪೪ ಶೂದ್ರಕ). ಸೇಣೆ : ಅಂಟು ಸಾಳುವ 
ಸೇಣೆ ತಡಿಕೆ ಗಾಣಗಳಿಂದ ಉಂಟಾಗಿ ನಡೆಸೆಂದ ರಾಯ (ಹರಿಸಾಂ. ೧-೬೧). 
[ಆ ಸಂ. ಶ್ಮೇನ./ ಪ್ರಾ. ಸೇಣ। 
35| ಸೇನ್ಮ (ನಾ). "ಕೆಲವು' ಅಂಕಿತನಾಮಗಳ ಕೊನೆಯಲ್ಲಿ 
“ಮಾಸೇನ' ಪರಾ. (ಸಂ. 
ಸೇನಬೋಕೆ "ಸೇನಬೋಯಿಕೆ' ನೋ. 
ಸೇನಬೋಗ "ಸೇನಬೋವ' ನೋ 
ಸೇನಬೋಯಿಕೆ, ಶಾನುಭೋಗಿಕೆ, ಶೇನಭಾವಿಕೆ, ಸೇನಬೋಕೆ (ನಾ). ಗ್ರಾಮದ 
ವ್ಯವಹಾರಗಳಿಗೆ ಸಂಬಂಧಿಸಿದ ಲೆಕ್ಕಪತ್ರಗಳನ್ನು ಬರೆಯುವ ವೃತ್ತಿ; 
ಶ್ಮಾನುಭೋಗಪದವಿ : ಅಧಿಕಾರಿಯ ಉಡುಗೊಟ್‌ ಸೇನಬೋಯಿುಕೆ ಬಾದಿನ ವರ್ತನೆ 
. ನೀಉ ಆಗುಮಾಡಿಕೊಂಡು (ಸಾಇಇ 1x ಎ, ೪೪೦-೨೭: 1419). ಶಾನುಬೋಗಿಕೆ : 
ಶಾನುಭೋಗಿಕೆ ಮುಂತಾದುವುಗಳಿಂದ ಹೊಟ್ಟೆಹೊರೆದುಕೊಳ್ಳುತ್ತಿದ್ದವರ ಅರ್ಜಿಗಳನ್ನು 
ಜಾಗ್ರತೆಯಾಗಿ ಮಂಜೂರುಮಾಡಲಾಯಿತು (ಯೂರಾಣಿ. ೧೫೬೭); ಆಮಿಷವನ್ನು ಒಡ್ಡುವುದು 
ಶಾನುಭೋಗಿಕೆಯಾಗಿದೆ (ರಂಗರೋ. ೮೧). ಶೇನಭಾವಿಕೆ: ಕೆಳದಿಸ್ಥಳದ ಶೇನಭಾವಿಕೆ 
ವರ್ತನಿ ಸಮ್ಪಳ (ಮೃಟರಿ. ೧೯೨೮,೬೫-೨೪; 15೦9). ಸೇನಬೋಕೆ : ನಾಡ ಸೇನಬೋಕೆಯನೂ 


15 


25 


30 


ಸೇರುವ ಶಬ್ದ: 


ಸೇನಬೋವ ೮೬೯೪ ಸೇನಾಪತಿ 


ಆಚಂದ್ರಾರ್ಕ್ಯಸ್ತಾಯಿಯಾಗಿ ೫೬೫ ನಡಸಿ ಬಹುದು (ಸೌಣಣು 1೬.1, ೪೩೩-೭೨೫; 1408); | | ವ್ಯಕ್ತಿತ್ವದ ಚಿತ್ರಕ್ಕೆ ಹೆಚ್ಚು ಒಪ್ಪುತ್ತದೆ (ತವ. ೧೨೧). ಸೇನುಭೋಗ : ಆ ಸೇನುಭೋಗರ 

ಉಭಯಂಸ್ತಳ ಸೇನಬೋಕೆಯ ಸಂಪ್ರತಿ ಎರಡು (ಸೌಇಇ. 1೪. ೨೫೪-೧೦೬; 1513). ಸಮ್ಮತಿಯಿಂದ ನಡೆದುಕೊಳ್ಳುವುದೆಂದು ನೇಮಕಮಾಡಿದ್ದೂ ಅಲ್ಲದೆ (ಚತ್ರಪಾ. ೮). 
(ಸೇನಬೋವ + - ಇಕೆ] TR " ಸೇನಭಾಗ "ಸೇನಬೋವ' ನೋ. 

ಸೇನಬೋವ, ಶಾನಬಾಗ, ಶಾನಬಾವ, ಶಾನಬೋವ, ಶಾನಭಾಗ, ಶಾನಭೋಗ, ಸೇನಭೋಗ "ಸೇನಬೋವ' ನೋ. 
ಶಾನಭೋವ, ಶಾನುಭಾಗ, ಶಾನುಭಾವ, ಶಾನುಭೋಗ, ಶೇನಭೋಗ, |5 ಸೇನಭೋಗತನ, ಶಾನಭೋಗತನ (ನಾ). ಎ ಸೇನಬೋಯಿಕೆ: ೧೬ ಗ್ರಾಮದ 
ಶ್ಕಾನಭಾಗ, ಶ್ಮಾನಭಾವ, ಶ್ಮಾನಭೋಗ, ಶಾನುಭಾಗ, ಶ್ಮಾನುಭೋಗ, ಸೇನಭೋಗತನಕ್ಕೆ ಪರಶುರಾಮಪ್ಪನನ್ನು ನೇಮಿಸಿ (ಚತ್ರಪಾ. ೪). ಶಾನಭೋಗತನ : (8). 
ಸೇನಬೋಗ, ಸೇನಭಾಗ, ಸೇನಭೋಗ, ಸೇನಭೋವ, ಸೇನುಬೋವ, | [ಸೇನಭೋಗ (ಆ ಸೇನಬೋವ) 4 - ತನ] 
ಸೇನುಭೋಗ (ನಾ). ಗ್ರಾಮದ ವ್ಯವಹಾರಗಳಿಗೆ ಸಂಬಂಧಿಸಿದ | | ಸೇನಭೋವ "ಸೇನಬೋವ' ನೋ. 
ಲೆಕ್ಕಪತ್ರಗಳನ್ನು ಬರೆಯುವವನು: ""ಕಾಯಸ್ವ: , ಅಕ್ಷರಜೀವಕಃ--ಈ ೨ ಸೇನವರಸ (ನಾ). ಒಬ್ಬಾತನ ಹೆಸರು: ಅರ್ಚ್ಚಕಮ್ಮೆನ್ತಿಯೆಕಿ ಕೊಟ್ಟ ಸೇನವರಸರುಂ 
ಸೇನಬೋವಂ'' (ಹಲಾಯು. ೯೬-೪೩೨): ಸೇನಬೋವಂ ಗುಣವರ್ಮ್ಮ್ಮಂ ಬರೆದಂ |10 ಧರ್ಮ್ಮಗರಣಿಗರು೦ (ಎಕ. ೪, ಕೊಪ್ಪ ೩೭-೧೦; ಸು 9757). (? + ಅರಸ] 
(ಎಇ. ೫. ೧೫೨-೬೬, 915): ಗುಣಮಲಸುವುದೆ ಸೇನಬೋವ (ಪಾಠಾ. ಶೈವಬೋಧ!। | ಸೇನಾಗ್ರಗಣ್ಯ (ನಾ). ಸೈನ್ಕದ ಮುಖ್ಯಸ್ತ; ದಳವಾಯಿ; ಸೇನಾಧಿಪತಿ: ಸಂಭ್ರ 
ರೊಳೆಂತು೦ (ಸಮವ. ೧೪-೨೩): ವರವವಂಗೆ ಕುಟುಂಬರಕ್ಷಾಕರಣಕಾರಣವಾದ ಮಾಕುಳನುಮವನತೋತ್ತಮಾಂಗನುಮಾಗಿ ಬಂದು ಮುಂದೆ ನಿಂದು ಸೇನಾಗ್ರಗಣ್ಮಂ 
ಹಿಂಸಾಚರಣೆಯೆಂದೇಬರಹ ಧರ್ಮನ ಸೇನಬೋವನಲಿ (ಕುವ್ಮಾಕ. ೧೭-೧೯). ಶಾನಬಾಗ : | | ಬೆಸನಂ ಪಾರುತ್ತುಮಿರೆ (ಶಾಂತಿಪು. ೫-೪೫ ವ). ಸಂ.) 
ಶಾನಬಾಗನ ಹಗ ಕಳ್ಳರ್ಕಡಯಲೂಳಿಗವಿಂತಿದು ಸೈತುವೊ£ವತಪ್ಪುದೇ (ನೀತಿಸಾ. ೧೪೧). | | ಸೇನಾಚಕ್ರ (ನಾ). ಸೇನೆಯ ಗುಂಪು; ಸೈನ್ನಸಮೂಹ: ತ್ರಿದಶೌಧೀಶನ ಮುಂದೆ 
ಶಾನಬಾವ: ಕಡಬೂರಗ್ರಾಮ ಶಾನಬಾವರು ಸೂರಿಗರ ಕಾಡಪರವರಿಗೆ ಕೊಟ್ಟ ಗ್ರಾಮ 115| ಸಿಂಧುರಘಟಾಸಂದೋಹದಿಂ . . . ಗಂಧರ್ವಸಂದೋಹದಿಂದಿದು ಸಪ್ತಾಬ್ಜಿಯೆನಲೈೆ 
(ಎಕ. ೫, ಗೋರಿಐ. ೬೩ ೫: 3). ಶಾನಬೋವ : ತ್ರಿಕರಣವೆಂಬ ಪ್ರಧಾನಿ ವಶೀಕರಣವೆಂಬ | | ಸಪ್ತವಿಧಸೇನಾಚಕ್ರಮೇನೊಪ್ಪಿತೋ (ಪುಷಪ. ೧೪-೪೬). ೫೦.) 
ಶಾನಬೋವ (ಚನ್ನವ. ೭೫-೧೫); ಶಾನಬೋವ ತಿಂಮರಸರ ಮಗ ಲಕ್ಕೆಯನು | | ಸೇನಾಧವ (ನಾ). ಎ ಸೇನಾಗ್ರಗಣ್ಮ : ಕವಿ ಗಮಕಿ ವಾದಿ ವಾಗ್ಮಿಯು ಭುವನಪತಿಗಳು 
(ಸೌಣಇ. ೪4೬೬೨-೩1507). ಶಾನಭಾಗ : ಶಾನಭಾಗರ ಕಡಿತಕ್ಕೆ ಬರೆ. : ಮೃಲರಿ. ೧೯೩೦; | | ಮಂತ್ರಿ ಸೇನಾಧವರು ನಾಟಕವೇತ್ರಗೀತರು . . . ಒಪ್ಪಿಹುದು (ಬಜ್ಜಪು. ೨-೩೪). [ಸಂ.] 
೪-೯: 1768). ಶಾನಭೋಗ : (ರೈಸ್‌ಗೆ. ಟ. ೫೬೧); ಶಾನಭೋಗನ ಸಂಬಳ ಸಂತೋ ಎಂದು | | ಸೇನಾಧಿನಾಥ (ವಾ). = ಸೇನಾಗ್ರಗಣ್ಮ : ಅಂತು ಕೃತಕಚತುರ್ದ್ವಾರಮುಮಂತ 
ಕೇಳಬೇಡ. ಹೆಂಡತಿ ದೆಸೆಯವರು ಉಂಡರೋ ಎಂದು ಕೇಳಬೇಡ (ಗಾದ). ಶಾನಭೋವ: : [20] ರ್ಭಾಗದೊಳ್‌ ಸೇನಾಧಿನಾಥರಕ್ಷಿತಮುಮಪ್ಪ ಕಟಕಕ್ಕೆ ವಜ್ರಪ್ರಾಕಾರರೂಪನಾಗಿ 
ಸ್ತಳದ ಗೌಡ ಶಾನಭೋವ ಮೊದಲಾದವರ ಸನ್ಮತದಲ್ಲು ಶಿಲಾಶಾಸನಕ್ಕೆ ಪಾಲಿಕ್ಕೊಣ್ಣೆ% | | . . . ಜಯಕುಮಾರಂ . . . ಕಾದುವಾಗಳ್‌ (ಆದಿಘು ೧೩-೬೦ ವ). (ಸಂ.] 
(ಎಕ. ೩1. ಹೊಳಲ್ಕೆ. ೯೮-೧೧; 1672). ಶಾನುಭಾಗ: ಒಕ್ಕಲ್ಲತಿಪ್ರೀತಿಪಾತ್ರನಿಳೆ ಮೆಚ್ಚಲ್‌ | | ಸೇನಾಧಿಪ (ನಾ). ಇ ಸೇನಾಗ್ರಗಣ್ಮ : ಉದಾತ್ರಮತಿ ಕರೆದು ಬೆಸಸೆ ಸೇನಾಧಿಪನಂ 
ಶಾನುಭಾಗಾಖ್ಕ ನೀ ಮಹಿವಾರಾಣಸಿಯಪ್ಪೈ (ಸೋಮೇಶ. ೬೨); ಶಾನುಭಾಗರು || i (ಶಾಂತಿಪು. ೩-೯೪). (ಸಂ.] 
ಸುರಪನೋಲೆಯನೋದಿದರು (ಸಂಭಪ. ೨೦-೭೦. ಶಾನುಭಾವ: ಶಾನುಭಾವ | | ಸೇನಾಧಿಪತಿ (ನಾ). ಎ ಸೇನಾಗ್ರಗಣ್ಕ: ಭಾರತಯುದ್ಧದ ಹದಿನೆಂಟನೆಯ ದಿನದ 
ಹಳ್ಳಿತಿಂಮಪಗೆ ಗೌಡ ಚೌಗ್ಕೆಯ್ಮ ತಳವಾರ ಚಿಂಣಗೆ ಸಹ ತಾಕಿತಿಮಾಡಿಸಿ (ಮ್ಮಅರಿ. ೧೯೨೯, | ಸೇನಾಧಿಪತಿ ಶಲ್ಕನಾಗುತ್ತಾನೆ (ಭಾರದ. ೯೯). ಸಂ.) 
೬-೨೩; 1673). ಶಾನುಭೋಗ: ಶೇಕ್ತಾರ ಶಾನುಭೋಗರನು ಕರದುಕೊಂಡು | | ಸೇನಾನಾಯಕ (ನಾ). = ಸೇನಾಗ್ರಗಣ್ಮ: ಸೇನಾನಾಯಕಂ ಶೂರಪದಾತಿ . . . 


(ಳರ್ಚಾಎ. ೩೧-೪೦); ಅವರು ಶಾನುಭೋಗರ ಮನೆಗೆ ಬಂದರು (ಕಹು. ೯). ಶೇನಭೋಗ: | | ಹಯೋತ್ಕರಂ ನೆರೆದು ನಿಲ್ಫಿನಮೊಡ್ಡಿ ನಿಜೇಶನಾಜ್ಞೆಯಂ ಪಾರುತುಮಿರ್ದಂ 
ಮೂಲದ ಭೂಮಿ ಸ್ಥಳದ ಶೇನಭೋಗ ಬರಕೊಟ್ಟ ಪಟ್ಟೆಪ್ರಮಾಣ (ಮಲಂ ೧೯೩೪, | | (ಶಾಂತಿಪು. ೩-೧೧೬ ವ); ಅಮರೇಜ್ಮಂ ಕುಜಗೇಹದೊಳ್‌ ನಿಲೆ . . . ಸುಭೃತ್ಕಪತಿ ಸೇನಾ 
೯-೬; 1690). ಶಾನಭಾಗ: ವಿಚಾರದ ಚಾವಡಿ ಶ್ಕಾನಭಾಗ ಸ್ಥಳದ ಶಾನಭಾಗ ಸಹ [ಪಾಠಾಂ. ಪರಸೇವಾ]ನಾಯಕಂ (ಜಾತಿ. ೧೭-೨೬). 1ಸಂ.1 

ಬರೆದುಕೊಣ್ಣು ಬನ್ನ ಲೆಖ ಪ್ರಕಾರ (ಮ್ಮೆಆರಿ. ೧೯೨೮.೪೫-೧೩: 1761); ಪಣ್ಮದ ಅಂಗಡಿಗೆ |30| ಸೇನಾನಿ (ನಾ). ೧. ವ ಸೇನಾಗ್ರಗಣ್ಮ: ಅದಲ್‌ಂ ಮುನ್ನಂ ಸೇನಾನಿ ದಂಡರತ್ನಂ 
ಶ್ಮಾನಭಾಗನನ್ನೂ ವ್ಮಾಪಾರ ಮಾಡುವದಕ್ಕೆ ಗೊಲ್ಲನನ್ನೂ . . . ನೇಮಕ ಮಾಡಿಸಿ ನಿಜಾಗ್ರದೊಳ್‌ ಬರೆ (ಶಾಂತಿಪು. ೧೦-೧೫೨); ನೀ೦ ಬಣ್ಣಿಸಿದ ಬಲಸಮುದ್ರರಾ ಸೇನಾನಿಗಳ 
(ಮಹಾವಂ. 1, ೨೭). ಶ್ಯಾನಭಾವ: ಶ್ಕಾನಭಾವ (ಪಾಕಾಂ. ಸೇನಬೋಪ)ರುಗಳಿಂ ನೇಹಮಿರ್ದೊಡಂ. .. ವಾಲಿಯೇಂ ಪಾಪದಿಂ ಕಲಿಯಾದನೇಂ ? (ಶ್ರೀರಾಮಾ. ೨೯೦-೧೫೦). 
ಸೇರುವೆಗಾಅರಿಂ . . . ಮನ್ನಣೆವಡೆದುದಂದಾ ನರನಾಥನಾಸ್ಥಾನ (ರಾಮಎ. ೧೦-೮೦). | ೨.ಷಣ್ಮುಖ; ಕಾರ್ತಿಕೇಯ: ಶಿವಮಹೋಕ್ಸಾವೀರಸೇನಾನಿ ನಿರ್ಮಾಯ 
ಶ್ಯಾನಭೋಗ: ಊರು ಮೇಲೆ ಊರು ಬಿದ್ದರೆ ಶ್ಯಾನಭೋಗನಿಗೆ ಕೆಟ್ಟದ್ದೇನು? (ಗಾದ). | | ಯುವತಿ ಯಭಿಮಾನವನು ಕಾಯ್ವುದು (ಪ್ರೌಢರಾ. ೮-೬೬). (ಸಂ. ಸೇನಾನೀ] 
ಶ್ಯಾನುಭಾಗ: ಆ ಶ್ಕಾನುಭಾಗರ ಹಾಗೆ ಆಸ್ತಿಕರು ಮಾಸ್ತಿಯನ್ನು ಬರಿಯ ಬನವಾಗಿ |35| ಸೇನಾನಿರತ್ನ (ನಾ). [ಜೈನ] ಏಳುಬಗೆಯ ಜೀವರತ್ನಗಳಲ್ಲಿ ಒಂದು; 
ಎಣಿಸುವಂತಿಲ್ಲ (ಸರಸ. ೭). ಶ್ಯಾನುಭೋಗ: ಶಾನುಭೋಗ ಅಥವಾ ಮೆನನ್‌ ಎಂಬು "ಚಕ್ರವರ್ತಿಯ ಸೇನಾಪತಿ. ಆರ್ಯಖಂಡವನ್ನೂ ಉತ್ತಮ ಮಧ್ಯಮ 
ದನ್ನು ಬೊಂಬೈಪ್ರಾಂತ್ಯದಲ್ಲಿ ದೇಶಾಯಿ, ದೇಶಪಾಂಡೆಯಂತಲೂ ಗ್ರಾಮದ ಆಕೌಂಟೆಂಟಿನ ಮ್ಲೇಚ್ಛಖಂಡ ಹೊರತಾಗಿ ಉಳಿದ ದಿಗ್ವಿಷ್ಟರನ್ನು ಸಾಧಿಸುವವನು'' 
ಹೆಸರುಂಟು : ಗ್ಯಾಮಾ. ೧). ಸೇನಬೋಗ : ಸಾಸನವ ಬರದ ಸೇನಬೋಗ ದಯಣಂಗೆ | (ಚೈನಕೋ. ೨೭೯): ಷಡ್ವಿಧಸೇನಾನಾಯಕಪರಾಯಣನುಮಪ್ಪಯೋಧ್ಯನೆಂಬ ಸೇನಾನಿ 
ವೃತ್ತಿ (ನ್ನಾಪೇಡ್‌. ೩೯-೧೫: 12ನೆಯ ಶತ). ಸೇನಭಾಗ: ಮಂಡಿಸಿದರು ಮಂತ್ರಿಗಳು | | (ಪಾಠಾ. ಸೇನಾಪಶಿ]ರತ್ನಮುಂ (ಆದಿಪು. ೧-೬ ವು. [ಸಂ.] 

ಸೇನಭಾಗರು ಪಂಡಿತ ಪಂಚಾಂಗಿಗಳು (ಮೋಹತ. ೩೬ -೪೧). ಸೇನಭೋಗ: ಯಾ ಸ್ಥಳದ ಆ| ಸೇನಾಪ (ನಾ). ಎ ಸೇನಾಗ್ರಗಣ್ಮ : : ಶಶಿ ಕನ್ನೆಯೊಳಿರೆ ವೀಕ್ಷಿಸೆ ಶಶಾಂಕಜಾದಿತ್ರಯಂ 
ಸೇನಭೋಗ ಸಿಂಗಪೆರುಮಾಳ (ಎಕ. ೪, ಬೇಲೂರು. ೨೧-೩; 1180): ತದಗ್ರಹಾರಸ್ಮರ್‌ ನೃಪಂ ಸೇನಾಪಂ ಕುಶಲನೆನಿಕ್ಕು೦ (ಜಾತತಿ. ೨೨-೬). ಸಂ.) 

ದುರೋದರರ್‌ ಸೇನಭೋಗರ್‌ ಮಲ್ಲರಾಮನಾಮಾಂಕಿತರ್‌ ಸಹಜಾತರು (ಮಹಾವಿ. ೫- ೬). ಸೇನಾಪಟ್ಟ (ನಾ). ಸೈನ್ಮಾಧಿಕಾರಿಯ ಪದವಿ: ರಾಯಕಟಕಾಚಾರ್ಯನಾ 
ಸೇನಭೋವ: ಈ ಕಾಗದವ ಸೇನಭೋವರ ಕಡಿತಕೆ ಬರಿಸಿ (ಎಕ. ೪೧, ಶಿವಮೊ. ತಜುವಾಯ ಸೇನಾಪಟ್ಟವನು ರಾಧೇಯನಲಿ ರಚಿಸಿದನು (ಬವ್ಮಾಕ. ೧ ಸೂಚನೆ). [ಸಂ.1 
೧೭-೧೫; 1696). ಸೇನುಬೋವ: ಸೇನುಬೋವ ಸ ೫»«»« .. . ಮಗ ಸೇನಬೋವ ಸೇನಾಪತಿ (ನಾ). ಎ ಸೇನಾಗ್ರಗಣ್ಮ: "'ಪಡೆವಳನೆಂದು ಸೇನಾಪತಿ'' 
ಬಿಟ್ಟಿಯ (ಎಕ. ೫೪1 ಚಿಕ್ಕನಾ ೫೯-೩೬; 7); ಲೆಕ್ಕಿಗ ಎಂದರೆ ಸೇನುಬೋವ (ಇಂದಿನ |45 (ಕಶಸಾ. ೬೧-೩೪೫);ಪತಿಹಿತನ ಸಂಗರಸದಾರನನೂರ್ಧ್ವರೋಮನನಿರದೆ ಸೇನಾಪತಿಯ 
“ಶಾನುಭೋಗ') ನೆಂದು ತಿಳಿಯುವುದಕ್ಕಿಂತ ಪಂಡಿತನೆಂದು ತಿಳಿಯುವುದು ಅವನ ಮಾಡುವುದು (ಕುವ್ಮಾಉ. ೩-೮೮); [ಸಂ.) 


ho 


ಸೇನಾಪತಿರತ್ನ 


ಸೇನಾಪತಿರತ್ನ (ನಾ). ಎ ಸೇನಾನಿರತ್ನ: ಆವ ದಿಶಾಭಾಗಕ್ಕಟ್ಟಿದೊಡೆ ಆ ದಿಶಾ | 
ಭಾಗದೊಳ್‌ ಎಂತಪ್ಪ ಕಲೆಯಂ ಬಲ್ಲಾಳುಮಂ ಸಾಧ್ಯಂ ಮಾಡಿ ತರ್ಪ ಸೇನಾಪತಿ | 
ರತ್ನಮು೦ (ಜೀವಸಂ. ೧೭-೨೨). ಸಂ.) 
ಸೇನಾಪತ್ಯ (ನಾ). ಎ ಸೇನಾಪಟ್ಟ: ಕರೆಸಿ ಧೃಷ್ಟದ್ಕುಮ್ನನನು ಸಂಗರದ ಸೇನಾ 
ಪತೃವನು ಎಸ್ತರಿಸಲಳವಡಿಸಿದರು (ಹಖವ್ಮಾಉ. ಎಣ ೩೩); ಆಶ್ವತ್ತಾಮನಿಗೆ ಸೇನಾಪತ್ಮದಲ್ಲಿ 
ಅಭಿಷೇಕಮಾಡು (ಮುಭಾ. ೩೧೩). ([ಸಂ.) 
ಸೇನಾಭಂಗ (ನಾ). ಸೈನ್ಮ್ನದ ಸೋಲು: ಮುನ್ನೆ ಬಂದೀತನೆನಗೆ ಸೇನಾಭಂಗಮುಂ 
[ಪಂ.] 
ಸೇನಾಮುಖ (ನಾ). ೧. ಸೈನ್ಮದ ಎದುರು, - ಸಮ್ಮುಖ: ಸೇನಾಮುಖದೊಳ್‌ | 


] 
[sx 
| 
| 
| 
| 
ಭಂಗಮನಾನೆಯ್ದಿದನೆಂದು ವಿಶ್ರುತಂ ವೈಶ್ರವಣಂ . . . ಜೈನದೀಕ್ಷೆಯಂ ಕೈಕೊಂಡಂ |1 | 
| 
| 
| 
| 
| 
| 
| 
| 
1 
| 


ಮನೋಬಭಂಗಮುಮಪ್ಪುಂತು ಪುಸಿವಾರ್ಶಯಂ ಪೇಟ್ದಂ೦ (ಸುಕುಮು. ೭-೫ ವ). 


(ಪಂರಾಮು. ೧೦-೧೫೫). ೨. ಮೂರು ಆನೆಗಳು, ಮೂರು ರಥಗಳು, ಒಂಬತ್ತು 
ಕುದುರೆಗಳು ಮತ್ತು ಹದಿನೈದು ಜನ ಕಾಲಾಳುಗಳಿಂದ ಕೂಡಿದ ಸೇನೆಯ 
ಒಂದು ವಿಬಾಗ: ಆನೆ ೩ ರಥ ೩ ಕುದರ ೯ ಕಾಲಾಳು ೧೫ ಇದು ಸೇನಾಮುಖವೆಂಬ 
ಬಲವಹುದು (ವ್ಯವಹಾ. ಅನುಬಂಧ. |. ೯): ಮೊಗಲಸರಾಯಿ ಎಂಬುದು ಎರಡನೆಯ 


ಸೇನಾಮುಖವೆಂದು ಒಗೆಯಲಾಯಿತು (ಪರಪ. ೩೬). [ಸಂ.] 15 
ಸೇನಾಯ `ಶಾನಾಯ' ನೋ. 
ಸೇನಾಯಮುದ್ರೆ 'ಶಾನಾಯಮುದ್ರೆ' ನೋ. 
ಸೇನಾರಕ್ಷ (ನಾ). ಸೈನ್ಯವನ್ನು ಕಾಯುವವನು. [೬0.1 


ಸೇನುಬೋವ “"ಸೇನಬೋವ' ನೋ. 

ಸೇನುಭೋಗ 'ಸೇನಬೋವ' ನೋ. 

ಸೇನೆ (ನಾ). ೧. ಪಡೆ; ದಂಡು: ನರಪತಿತೈಲಪಂ ಬೆಸಸೆ ಘೂರ್ಜರಸೇನೆಗೆ | 
ಸೂಚಿಯಾನೆಯಂ ಪರಿಯಿಸಿ ಗೆಲ್ಹಂ (ಗದಾಯು. ೨-೪೭): ಅದಲಲಿ ತುಜುಗಿ ಬಿಟ್ಟಿತು ಸೇನೆ | 
(ಕುವ್ಮಾಸ. ೩-೬೨): ಪುರೋದ್ಮಾನವೀಧಿಯೊಳ್‌ ಪಾಳೆಯಂಬಿಟ್ಟುದರ್ಜುನನ ಸೇನೆ | 
(ಚಿತ್ರಾಂಗ. ೭೨-೧೯೬೫). ವಿ. ಸೇನಾಮುಖ ೨: ಮತ್ತಗಜವೊಂದೊಂದೆ | 
ರಥದೆಡೆಯುತ್ತಮಾಶ್ವವು ಮೂರು ಆಳ್ಕೆದತ್ತ ಕೂಡಲು ಪತ್ರಿಯೆನಿಸುವುದರಸ ಚಿತ್ತೈಸು [25| 

(೫೦. ಸೇನಾ) | | 


20 


1 
[ 
1 
|] 
| 
( 
( 
ಕ 
| 


ಅದನು ತ್ರಿಗುಣಿಸೆ ಸೇನೆಯಕ್ಕು (ಜಿರಾಮಾ. ೪೬೬-೧೭). | 
ಸೇನೆದಿವಾನ (ನಾ). ಸೈನ್ಮ್ನದ ಆಡಳಿತಾಧಿಕಾರಿ: ಸೇನೆದಿವಾನ ಪುಟ್ಟಣ್ಣಂ | 
ಮುಂತಾದ ಕುಹಕಿಜನರ್ಕುಮಂತ್ರಮಂ ನೆನೆಯಲ್‌ (ಕೆಳನ್ಯ. ೬-೩೭). | 
[ಸೇನೆ * ದಿವಾನ (ಆ ದಿವಾಣ) | 

ಸೇನೆವಳ, ಸೇನೆವಳ್ಳ (ನಾ). ಸೇನಾಪತಿ; ಪಡೆವಳ: ಪಡೆಯೊಳಧಿಕೃತಂ, [30| 
ಪಡೆವಳಂ, ಪಡೆವಳ್ಳಂ . . . ಸೇನೆವಳಂ, ಸೇನೆವಳ್ಳೆಂ (ಶಬ್ದಾನು. ೪೨೬ ಪ್ರಯೋ). ಸೇನೆವಳ್ಳೆ ; i 
ಮೇಲಿನ ಪ್ರಯೋಗವನ್ನು ನೋಡಿ. (ಸೇನೆ  - ವಳ] | 
ಸೇನೆವಳ್ಳ "ಸೇನೆವಳ' ನೋ. 
ಸೇಪು "ಚೇಪ್ರು' ನೋ. | 
ಸೇಪುಬಿಡು "ಚೇಪುಬಿಡು' ನೋ. | 
ಸೇಬು, ಸೇವ (ನಾ). ಒಂದು ಬಗೆಯ ಮರ ಮತ್ತು ಅದರ ಹಣ್ಣು: ಖರ್ಜುರ | 
ದ್ರಾಕ್ಷೆ ಸೇಬಿನಿದಪ್ಪೆಲಚಿ (ಮದೇಪು. ೬-೩); ಬೇಲಿಯ ಪಕ್ಕದಲ್ಲಿ ಚೆರಿ ಮತ್ತು ಸೇಬಿನ 
ಮರಗಳನ್ನೂ . . . ಕಾಣಬಹುದಿತ್ತು (ವುನರು. ೨೭೩). ಸೇವ್ರು: ಸೇವ, ಆಪಲ್‌ | 
(ಮಳಗಿ. ೬೫-೧೩೨೮). [| ಆ ಪಾರ. ಹಿಂ. ಸೇಬ್‌; ಮರಾ. ಸೇವ್‌] | 
ಸೇಬೆ, ಶಾವೆ (ನಾ). ಕೈಂಕರ್ಯ; ಸೇವೆ: ವೆಡಿರುನ್‌ ಸ್ವರ್ಗ್ಗತ್ತಿಚೆಯ ಮರಿಯಾದಿ 
ನ್‌ ಸೇಬೆಗೆ ವಿಟ್ಟಾರ್‌ (ಎಕ. 8೪. ಹಗ್ಗಡ..ಆ೭-೪:ಸು. 7001). ಶಾವೆ: ನೀರಿಲೆಯಲಿ | 
| 


I 
ಕ | 
ಬಂಡಿದೇವರ ಶಾವೆಗೆ ಸಲಿಸುವಂಥ ಕಡಲೆಗ್ರಾಮೆ ( ಮೈಜರಿ. ೧೯೪೬, ೨೫-೭: 1408), ಕಳಿಲೆ | 
ಕಾಂತೆಯ್ಮ ಕೊಮಾರ ನಂಜರಾಜ್ಕೆಯ್ಮನವರ ಶಾವೆ (ಮೈಲರಿ. ೧೯೪೬.೩೩: ೨:165೦);ದೇವರ | 
ಶಾವೆ ಅಂತ ಮಾಡಿದೆ (ಚಕರಾ. ೧೯). | ಆ ೫೦. ಸೇವಾ। | 
ಸೇಬೃ (ನಾ). ಸೇವೆಗೆ ಅರ್ಹವಾದುದು; ಪೂಜಾಯೋಗ್ಗವಾದುದು: ಅದು «| 

ಬಬ್ಯಮದು ಸೇಬ್ರಮದು ಸೌಮ್ಮಮದು ರಮ್ಮಂ (ಸುಕುಮು. ೨-೫೧). [ಆ ಸಂ. ಸೇವ) | 


೮೬೯೫ 


ಸೇರಿಕೆ 


ಸೇಮ (ನಾ). ಸುಖ; ಸಂತೋಷ: ಕ್ಷೇಮ - ಸೇಮ (ಶಮದ. ೨೬೨ಪ್ರಯೋ): ಎಮ್ಮಯ 
ತಾಯ್ತಂದೆಗಳ್ಲೆ ಸೇಮದೆ ಸೊಗಮೇ («ಆಂಗ್ರಜ್ಮ. ೧೩-೧೨): ಮರದಿ ನನೆ ನೈಜದಿಂದರಳಿ 
ಸೊಗವೆಲ್ಲರ್ಗೆ ಸೆರೆಮನೆಯ ಸೇಮವೇಂ? (ಮಂಕು. ೪೫). "ಕೇಮ್ಮ' ಪರಾ. 

[ಆ ಸಂ. ಕ್ಷೇಮ। 
ಸೇಮಿಗೆ "ಸೇವಗೆ' ನೋ. 
ಸೇಯ (ನಾ). ನೀಳ; ನಿಡಿದು: ಕಡುಸೇಯಮಾಗಿ ಮಾಂಸದಿನಿಡಿದೊಪ್ಪುವ ಕಿವಿಗಳರ್ಧ 
ಚಂದ್ರಾಕೃತಿಯಂ ಪಡೆದಿರ್ದರ್ಧನೊಸಲ್‌ . . . ಶುಭದ೦ (ಲೋಕೋಪ. ೧೧-೨೨). 
[4 ತಮಿ. ಚೇಯ್‌]) 
| ಸೇಯು (ಕ್ರಿ). ಸೇದು; ಎಳೆದುಕೊಳ್ಳು: ಸಾವಧಾನವಾಗಿ ನಶ್ಯ ಸೇಯುವ 
ಬಹಿ:ಕ್ರಿಯೆಯಲ್ಲಿ ತೊಡಗಿದ್ದಂತೆ ತೋರುತ್ತಿದ್ದರೂ ಗೌಡರ ಮನಸ್ಸು ತನ್ನ ಅಂತರ್ಮುಖ 
ಪ್ರಪಂಚದಲ್ಲಿ ಅಲೆಯತೊಡಗಿತ್ತು (ಮಲೆವು. ೧೪೧). (ಆ ಸೇಂದು]) 
ಸೇರ್‌, ಸೇರು (ಕ್ರಿ). ೧. ತಲುಪು; ಮುಟ್ಟು; ಸಮಾಪಿಸು: ಮಂತ್ರಿ ನಿಜ 
ಸದನಮಂ ಸೇರ್ದು ಹೊನ್ನಂದಣಮನಿಳಿದಾತ್ಮಜಾತನಂ ನೋಡಿ (ಜೈಮಿಭಾ. ೩೧-೩೦). 
೨. ಕೂಡು; ಬೆರೆ: «6. ೩. ಹೊಂದಿಕೊಳ್ಳು; ಜೊತೆಯಾಗು: «62. 
೪. ಒಂದಾಗು; ಒಟ್ಟುಗೂಡು: «8. ೫. ಸಂಗ್ರಹವಾಗು; ಕೂಡಿಕೊಳ್ಳು: 
ಅತಿಲೋಭಿಗಳ್ಲೆ ವಸ್ತು ಸೇರುವುದು (ಪಂಚತಂ. ೧೩೭-೮). ೬. ಒಗ್ಗು; ಹಿಡಿಸು: 
""ಸೇರ್‌--ಸಾನುಮತೇ (ಅನುಮತಿಸು)'' (ಶಮಧಾ). ಸೇದು, : ೧. ಜಯಮುಖದಿಂದ 
ಲಂಕಾಪುರಿಗೆ ಸೇರಿತು ಮಂದಿ (ತೊರರಾ. ೧-೮-೪೧); ಎಚ್ಚ ಕೋಲ ಳ ಸೇರಲೀಸದೆ ಕಡಿದು 
(ಮೋಹತ. ೩೪-೨೭); ಮಾರ್ಗದಲ್ಲಿ ಜನರಿಲ್ಲದಂಥ ಒಂದು ನಡುಗಡ್ಡೆಗೆ ಸೇರಿ (ಮುಂಬಯಿ. 
೪-೫೯). ೨. ಗ್ರಹ ಗೃಹಂ ಚೆನ್ನಾಗಿರಲ್‌ ಸೇರದೇಂ (ಸೋಮೇಶ. ೧೮): ಇರುಳುಗಳ್ಳನ ಕೂಡೆ 
ಸೇರಿದ ಮರುಳಿನಂತಿರೆ ನೀವು ರಣದಲಿ ತಬ್‌ಸಿಕೊಂಬಿರಿ (ಕುವ್ಮಾದ್ರೋ. ೧೭-೩೨); ನಮ್ಮ 
ಪುರಂದರವಿಠಲನ ಸೇರೋ ಸೇರೋ (ಪುರಂದ. ೧-೧೫೪-೩). ೩. ಸುವಿಚಾರಕ್ಕೊರ್ಮೆಯುಂ 
ಸೇರದು ನಡೆಯಿಪುದತ್ಕಾಗ್ರಹವ್ಕಾಪ್ತಿಯಿಂ (ರಕ್ಷಾಶ. ೧೫): ಎನಿತು ಬಾರಿ ಪಲಾಯನದ 
ಸಿರಿ ನಿನಗೆ ಸೇರಿತು ವೀರ (ಕುವ್ಕಾದ್ರೋ. ೧೮-೪೩). ೪. ನೇಮಿಯ ಕನ್ನಡದೊಳ್ಳಭಿನವಪಂಪನ 
ಬಗೆಯೆನ್ನೀ ಪೇಳ್ದ ಕೃತಿಗೆ ಪಿರಿದುಂ ಸೇರುಗೆ ನಿರ್ವಿಘ್ನತೆಯಿ೦ (ಜಯಕಾ. ೧-೧೧); ಶಿವನೆ 
ದೈವವೆನುತ್ತೆ ಪೂಜಾದಿಗಳ ಮಾಡುವರೀಶತತ್ವದಿ. ಜವದಿ ಸೇರುವರು (ಗಗತಾ ೮-೬೬). 
೬. ಗರಳಾಂಬುಜದ ಪರಿಮಳಕೆ ಗರುಡನು ತುಂಬಿಯಾದರೆ ಸೇರುವುದಲೇ 
(ಕುವ್ಮಾದ್ರೋ, ೯-೪೪). ಪಿ. ನೆಲಸು; ನಿಲ್ಲು: ವಾರಿಜಭವ ಶಕ್ರಾದಿದೇವತೆಗಳು ನಾರಿಯ 
ಕುಚಮಂಡಲವ ಸೇರಿ ಬರ್ದುಕಲಿ (ಮೋಹತ. ೬-೧೫): ಕ್ಷೀರಾಂಬುನಿಧಿ ತನ್ನ ಮಗಳೀ 
ಪುರದೊಳು ಸೇರಿಹಳ್ನೋಡಬೇಕೆಂದು ಕಾರುಣ್ಮದಿಂ ಬಂದಂತಿರೆ ಧವಳಿಮಚಾರು 
ಮಂದಿರಗಳೊಪ್ಪುವುವು (ಕಂನಎ. ೨-೭೦). ಆ. ಪ್ರವೇಶ ಪಡೆ; ದಾಖಲಾಗು: ನಾವು 
ಕಾಲೇಜಿಗೆ ಸೇರುವಾಗ ಯಾವ ಯಾವ ವಿಷಯ (Sub!) ತೆಗೆದುಕೊಳ್ಳಬೇಕೆಂದು 
ಚರ್ಚೆ ನಡೆಸುತ್ತಿದ್ದೆವು (ಆಲಹೂ. ೯೧). ೯. ಸ೦ಬಂಧಿಸಿರು; ಸಂಬಂಧಪಟ್ಟಿರು: 
ಕೃಷ್ಣದೇವರಾಯನು ತುಳುವಸಂತತಿಗೆ ಸೇರಿದವನು (ಕೃದೇವ. ೨). ೧೦. ಇಷ್ಟವಾಗು; 
ಪ್ರಿಯವಾಗು : ಎನಗೆ ಭಸಿತವನಿಡದ ಹಣೆ ಕಣ್ಣೆ ಸೇರದೆ (ಇರ. ದೇ. ೧೦೯-೧೮); 
ಎರಡನೆಯವರು ನಮಗೆ ಸೇರದಿದ್ದರೆ ನಾವೂ ಎರಡನೆಯವರಿಗೆ ಸೇರುವದಿಲ್ಲ 
(ಮುಂಬಯಿ. 8. ೩-೧೦೫); ಸೇರದ ಗಂಡನಿಗೆ ಮೊಸರಲ್ಲಿ ಕಲ್ಲು (ಗಾದ). 
ಸೇರಿಕೊಳ್ಳು ನ ದಾಖಲಾಗು; ಪ್ರವೇಶಪಡೆ: ಚರಮಶ್ಲೋಕಗಳಲ್ಲಿ 

ಪ್ರತಾಪಕುಮಾರಿಯ ಹೆಸರೂ ಸೇರಿಕೊಳ್ಳಲಿ (ಆರ್ಯಕ. ೯೮); ಆ ದೊರೆಯ ಅರಮನೆಯಲ್ಲಿ 
ಚಾಕರಿಗೆ ಸೇರಿಕೊಂಡರು (ನೀತಿಚಿಂ.1%, ೫). !ದೇ. | ತಮಿ. ಕೋತ. ಚೇರ್‌; ಮಲ. ಚೇರು; 
ತುಳು. ಶೇರು; ಕೊಡ. ಸೇರ್‌; ತೆಲು. ಚೇರು; ನಾಯ್ಕಿ. ಶೇರ್‌) 

ಸೇರಣೆ (ನಾ). ಜೋಡಣೆ: ಬಿಲ್ಲನೊರೆ ಕೂರಂಬ ಮಸೆ ಕೊಂಕನನುಮಾಡಿ ಗಣೆಗೆ 
ಗಟ್‌ಗಳನು ಹಸನಾಗಿ ಕಟ್ಟು ಸೇರಣೆಯ ಮಾಡು (ಸಮ್ಮಕೌ. ೧೦-೩೨). 

(ಸೇರು (ಆ ಸೇರ್‌) + - ಅಣ್ಣೆ] 

ಸೇರಿಕೆ, ಸೇರ್ಕೆ (ನಾ). ೧. ಹೊಂದಿಕೆ; ಮೇಳ: ಅವ ಸೇರಿಕೆ(ಪಾಕಾಂ. ರುವೆ] ಜಪಕೆ 

ಚಾಪಶರಾವಳಿಗೆ (ಕುವ್ಮಾಅ. ೪-೪೫). ೨. ಕೂಡಿದುದು; ಸೇರ್ಪಡೆ: ಮಹಾಭಾರತದ 


ಸೇರಿಗೆ ೮೬೯೬ 
ಇತರ ಭಾಗಗಳಂತೆ . . . ಗೀತೆಯೂ ಸಹ ಹೊಸ ಸೇರಿಕೆಗಳಿಗೆ ಎಡೆಕೊಟ್ಟಿರಬಹುದು | | 
(ತತೃಪ್ರಾ. ೯೨). ೩. ಇಷ್ಟ; ಹಿತ: ನಮ್ಮ ಜೀವನ ಆಸೆ, ಸೇರಿಕೆ, ಹೇಸಿಕೆ, ರಸಿಕತೆ. ಮೋಹ, | 
ಬೆಡಗು - ಎಲ್ಲವೂ ಕನ್ನಡದಲ್ಲಿದೆ (ಎಚಾಮಂ. ೬); ಮನುಷ್ಯನಿಗೆ ಒಳ್ಳೆಯದನ್ನು | 
ಮಾಡುವುದ: ದೇವರಿಗೆ ಅತ್ಮಂತ ಸೇರಿಕೆಯಾಗುವಂಡ' ಸೇವೆಯಾಗಿರುತ್ತದೆ I 
(ದೆಂಜನ್‌. ೧೫೩). ಸೇರ್ಕೆ: “ಸೇರ್ಕೆಗೊಳ್ಳು' ಪರಾ. | | 

|ಸೇರು, 1 ಇ ಸೇಲ್‌) *- - ಇಕೆ./ ಸಮಿ. ಚೇರ್ಕೆ,; ತುಳು. ಶೇರಿಗೆ; ತೆಲು. ಚೇರಿಕ) ; 
ಸೇರಿಗೆ "ಸೇರುಗೆ' ನೋ. | | 
ಸೇರಿಸು, ಚೇರಿಸು (ಕ್ರಿ). ೧. ತಲಪಿಸು; ಮುಟ್ಟಿಸು: ಎಂದೋ ಮಹೇಶರ್ಗೆ | | 
ಸೇರಿಸುವೆನಿಂತಿದಂ (ಬಸರ. ೫-೧೬೯); ಘೋರಪಾಪಗಳನು ನೀಗಿ ಸೇರಿಪುದುತ್ತಮಗತಿಗೆ | 


ಸೇರೆ 

ನಕ್ಷತ್ರಗಣದಂತೆ ಮೊಗಸಸಿಯ ಸೇರುವೆಯೊಳು (ಜೈಮಿಧಾ. ೬-೨೨). ೨. ಸಹವಾಸ; 
ಒಡನಾಟ: ಕಾತರಿಸಿ ಕವಿವ ಬಲದ ಬಿರುದರಿಗಮರನಾರಿಯರೊಳಗೆ ಸೇರುವೆಯಾಯ್ತು 
(ಕುವ್ಕಾದ್ರೋ. ೬ ಕ); ಜಳೆನಿಧಿಸುತೆಯ ಸೇರುವೆಯಿಂವೆ೧ಪ್ಪುವ ನಳಿನಾಕ್ತಗೆ ನಮಿಸುವೆನು 
೧-೨೪). ೩. ಗುಂಪು; ಸಮೂಹ: ಬಿಡು ಸೆಲ್‌ೆಯನವಗಡೆಯತನವೆಮ್ಮೊಡನೆ 
ಸಲ್ಲದು ಸೂಳೆಯರ ಸುರೆಗುಡುಹಿಗಳ ಸರವಾದಿಗಳ ಸೇರುವೆಯಲೊಪ್ಪವುದು ಫಡ 
(ಕುವ್ಮಾಅ. ೨೦-೨೭); ಕಾಲಾಳು ಮೇಲಾಳು ಸೇರುವೆಯ ವಾಲೆಕಾರರು (ಇಜಸಾಂ ೧೩-೬). 
೪. ಹಸುಗಳ ಮಂದೆ.-- ಹಿಂಡು: `ಸೇರುವೆಗಾರ' ಪರಾ. 

[ಸೇರು (< ಸೇರ್‌) + - ವೆ.! ತಮಿ. ಚೇರ್ವೆ,; ಮಲ. ಚೇರ್ವ್ವ; ತುಳು. ಶೇರ್ವೆ] 


(ಕರ್ಣವ್ರ 


| ಸೇರುವೆಗಾರ "“ಸೇರುವೆಗಾಅ' ನೋ. 


(ಕಂನವ. ೫-೨೭). ೨. ಬೆರಸು; ಕೂಡಿಸು: ನಾರಿಯರ ರೂಹುಗಳನಂಜನರಜವಿ |10| ಸೇರುವೆಗಾಜ, ಸೇರುಗಾರ, ಸೇರುವೆಗಾರ, ಸೇರೆಗಾರ, ಸೇರ್ವೆಗಾರ (ನಾ). 


ಪುಟವಿಟ್ಟು ಕಾರಮಿಂಚುಮನವರ ಕಣ್ಣೊಳು ಸೇರಿಸಿದನೆನೆ ... ಮೆಚೆದರಲ್ಲಿ ಪುಳಿಂದರು 
(ಸಾಳ್ವಭಾ. ೫-೭). ೩. ಹೊಂದಿಸು; ಅಳವಡಿಸು; ಜೋಡಿಸು: ಒಡಲೊಳುಳಿಗಳಂ 
ಸೇರಿಸಿಯುಂ ನಾಲಗೆಯಂ ಪೆಡತಲೆಯೊಳುರ್ಚಿಯುಂ (ಧರ್ಮಾಮೃ. ೩-೭೩); ವರ | 


| 
ಭೂಷಣಂಗಳ ತೊಡು ದುಕೂಲವನುಡು ಸುಮಾಲ್ಕವ ಮುಡಿಗೆ ಸೇರಿಸು ತರುಣಿ | | 
| 
| 


(ನಳಚಿ. ೫-೫೭): ನೀಲಕುಂತಳಗಳ ತಿದ್ದುತ ಮೊಲೆಗಳ ಮೇಲುದು ಜಾಲ್‌ ಸೇರಿಸುತ . . . |15 
ಲೋಲಲೋಚನೆಯ್ಕೆದಿದಳು (ಕಂನವಿ. ೯ ೮೪). ೪. ಒಪ್ಪಿಸು; ವಹಿಸು: ಬಲುಗಾಳೆಗವ 
ಭೀಮುಂಗೆ ಸೇರಿಸಿ ಪಾಳೆಯಕೆ ತಿರುಗಿದರು ಕೃಷ್ಣಾರ್ಜುನರು (ಕುವ್ಮಾಕ. ೧೬-೧). 

೫. ದಾಖಲುಮಾಡು: ನಮ್ಮ ಮಗುವನ್ನು ಶಾಲೆಗೆ ಸೇರಿಸಬೇಕು (ರ). ಚೇರಿಸು: | 

೨. ಶಿವನೊಳು ಸುವ್ಮಕ್ತದಿ ಚೇರಿಸುವ ಕಾರಣವಿದು ಯೋಗಾಂಗವಿಭೂಷಣವು | 


(ಯೋಗಾಂವಿ. ೬-೨೮). 20 
ಸೇರಿಸಿಕೊಳ್ಳು ಎ ತನ್ನದನ್ನಾಗಿ ಮಾಡಿಕೊಳ್ಳು: ಸೇರಿಸಿಕೊಂಡವನೊಡವೆಯ 
ನಗುತ ಪಕೀರನ ಮಾಡಿ ಬಿಡುವರು (ಕಂನವಿ. ೨-೯೮). (ಸೇರ್‌,4- - ಇಸು) | 
ಸೇರು, "ಸೇರ್‌' ನೋ. i | 
ಸೇರು "ಸೀಟ್ಲು' ನೋ. | 
a 3 H 
25| 


ಸೇರ್ಮು (ನಾ). ನಾಲ್ಕು ಪಾವುಗಳ ಒಂದು ಅಳತೆ ಮತ್ತು ಅದನ್ನು ಅಳೆಯುವ 
ಒಂದು ಸಾಧನ : ಸೇರಿಂಗಂ ಪಾವುನಾಲ್ಕು ತಪ್ಪದು ನಿರುತಂ (ವೃವಹಾ. ಅನುಬಂಧ. 1, ೨); 
ಕಂಡೆ . . . ಇಪ್ಪತ್ತು ದುಡ್ಡಿಗೆ ಸೇರು ತೀರ್ಥವ ಒಪ್ಪದಲಿ ಕ್ರಯಮಾಡಿ ಕೊಡಿಸುವ 

- ವೇಂಕಟರಮಣನಂಪ್ರಿಯ (ಪುರಂದ. ೧-೧೧೯-೨): ಶಿರಾಮದೇವರಿಗೆ ಚುನ್ಹನಗಣ್ಣ್ಟೆಗೆ 
ಮಿರಳೆ ಮೋರಿ ಲಕ್ಷ್ಮಣ ಸೇವೆ ತೂ ೪೦ ಸೇರು (ಎಕ. 71೪. ಎಡತೊ. ೭೦-೩; 1). 
ಸೇರಿಗೆ ಸವ್ವಾಸೇರು = 

ಮಾರಿಸಿದ ಮತ್ತೊಂದು ವಸ್ತು ಅಥವಾ ವ್ಯಕ್ತಿ: ನಾರಾಯಣರಾಯರು ಸೇರಿಗೆ | 
ಸವ್ವಾಸೇರು! (ಮನೆಬೆ. ೩೪). ([ದೇ.॥ ತಮಿ. ಚೇರ್‌; ತುಳು.ಸೇರ್‌; ತೆಲು. ಸೇರು./ | 
ಹಿಂ. ಸೇರ್‌: ಮಲಾ. ಶೀರ್‌./ ಸಂ. ಸೇರ] | 

ಸೇರುಗಾರ "ಸೇರುವೆಗಾಅ' ನೋ. 

ಸೇರುಗೆ, ಸೇರಿಗೆ (ನಾ). ೧. ಸಹವಾಸ; ಸಂಗ: ಕೌರವನ ಜಯವಧುವಿ |35 
ನೊಡನೆಯ ಸೇರುಗೆಯ ಕೂಟಣೆಯೊ ಶರವಿನ್ನಾರಿಗೊಲಲುವೆವಕಟೆನುತ ತಲ್ಲಣಿ 
ಸಿತರಿಸೇನೆ (ಕುವ್ಮಾಕ. ೨೫-೨೫). ಸೇರಿಗೆ: ೨. ಹತ್ತಿರ ಬರುವಿಕೆ; ಸಮಾಪಿಸುವಿಕೆ: 
““ಉಪಸನ್ಮಮುಪನತಮುಪಸ್ಥಿತಂ ಸೇರಿಗೆಯದು'' (ಮಂಗರಾ. ೧೩೪-೩೫). 

(ಸೇರು (< ಸೇರ್‌) + - ಗೆ) 

ಸೇರುಪಡಿ (ನಾ). ಒಂದುಗೂಡುವಿಕೆ; ಜೊತೆಗೂಡುವಿಕೆ:: ವಾನರರ ಸೇರುಪಡಿ 
ತಾನೆತ್ತ ದೈವಪ್ರೇರಣೆಯದೈಸಲ್ಲದಿದು ನಾವಾರು ಮಾಡುವುದಲ್ಲ (ತೂರರಾ. ೬-೫೧-೮೪). 
"ಸೇರ್ಪಡೆ' ಪರಾ. [ಸೇರು (ಆ ಸೇರ್‌) *- - ಪಡಿ] 

ಸೇರುಮಣ್ಣು "ಸೀಜುಮಣ್ಣು” ನೋ. 

ಸೇರುವೆ (ನಾ). ೧. ಹೊಂದಿಕೆ; ಮೇಳ: ಶೈವಕಥಾವಿತಾನದೊಳ್‌ ಕುಂದಿನಿತಿಲ್ಲ 
ಸೇರುವೆ ಚಮತ್ಕೃತಿಯಾದುದು (ಸಾನಂಚ. ೧೭ ಕಥಾಗರ್ಭಸಂಧಿ); ಭಸ್ಮಾವಲೇಪನ 
ಚಂದನಂಗಳಿಗಾವ ಸೇರುವೆ (ನಿಭಾಗ. ೪-೫-೪೧); ಬಾಲಕಿಯರಲ್ಲಿ ಪರಿಶೋಭಿಸಿದರೆಸೆವ 


೧. ಮುಖ್ಯಸ್ಥ; ಮೇಲ್ವಿಚಾರಕ; ಮುಖಂಡ: ಎಕ್ಕಟಿಗರ ಪಡಕಣದ ಸೇರುವೆ 
ಗಾಅರುಕ್ಕಡ ತಲೆಗಾವಲುಗಳ ತಕ್ಕಿನ ತಳವಾಅರ ಶಿಂಧಿಣಿ ಕಟಿಕಕ್ಕೆ ರಕ್ಷಣೆಯಾಗಲು 
(ಶ್ರೀಪಾಲ. ೧೩-೧೧೨); ಆಳೆಸಗಿದೂಳಿಗಮನರೆಸಂಗಂ ಅರಸನಿತ್ತ ಜೀವನಮನಾಳ್ಗಮೊಪ್ಪಿಸುವ 
ಸೇರುವೆಗಾಜನಂತೆ (ಚಕ. ೨೫). ಸೇರುಗಾರ: ೨. ಹಸುಗಳ ಮಂದೆಯನ್ನು 
ಪೋಷಿಸುವ ಕಚೇರಿಯ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುತ್ತಿದ್ದ 
ಸ್ಥಳೀಯ ಅಧಿಕಾರಿ: ಅರಮನೆಯ ಬಾಗಿಲ ಬಳಿಗೆ ಬಂದು, ಕಾವಲ ಕಾದಿರುವ 
ಗೊಲ್ಲರ ಸೇರುಗಾರನಂ ಕರೆದು (ಬತ್ತೀಸ ೩೯). ಸೇರುವೆಗಾರ : ೨. ಅಮೃತಮಹಲ್‌ 
ಆಡಳಿತದ ಕಡತಗಳನ್ನು ತೆರೆದರೆ ಅದರ ಸೇರುವೆಗಾರರು ತಮ್ಮ ಮಂದೆಗಳ ಹಸುಗಳಿಗೆ 
ಕೊಡುತ್ತಿದ್ದ ನಾನೂರು ಹೆಸರು ದೊರೆಯುತ್ತವೆ (ನಮ್ಮನು. ೨೩೫). ಸೇರೆಗಾರ: 
೩. ಕಟ್ಟಡ ನಿರ್ಮಾಣದ ಮೇಲ್ವಿಚಾರಕ; ಮೇಸ್ತ್ರಿ: ದಕ್ಷಿಣಕನ್ನಡಜಿಲ್ಲೆಯಿಂದ 
ಬರುವ ಮೇಸ್ತ್ರಿಗಳನ್ನು ಸೇರೆಗಾರರೆಂದು ಕರೆಯುತ್ತಾರೆ (ಕಾನೂರು. ೪೫); ತುಕ್ರನು 

. « ತನ್ನ ಊರಿಗೆ ಓಡಿಹೋಗಿರಬೇಕೆಂದು ಅವನ ಸೇಣಿಗಾರರು ಬಾವಿಸಿದರು 
(ಪಂಜಮ. ೨೫) ಸೇರ್ವೆಗಾರ: ೧. ಸಾಮಂತ, ಸೇರ್ವೆಗಾರ (ತುಳುನಾ ೧೭೧). 

[ಸೇರುವೆ + - ಕಾಅ.! ತಮಿ. ಚೇರ್ಮೈೆಕಾರನ್‌, ಚೇರ್ವೈಕ್ಕಾರನ್‌; ತುಳು. ಶೇರಿಗಾರೆ, 
ಶೇರುಗಾರೆ, ಸೇರಿಗಾರೆ, ಸೇರೆಗಾರೆ) 


| ಸೇರುವೆಗೆಯ್‌ (ಕ್ರಿ). ಒಂದುಗೂಡು; ಜೊತೆಯಾಗು: ಏರದ ಪೊಂಬಾಳಿ ನೆಗಪಿ 


ಸೇರುವೆಗೆಯ್ದ ಬಾಳ್ಗಳೇಳ್ಲೆಯ ಬೀಲೆ (ಪದ್ಮರಾ. ೪-೩೪). [ಸೇರುವೆ + ಕೆಯ್‌,! 


ಸೇರುವೆದಪ್ಪು (ಕ್ರಿ). ಹೊಂದಾಣಿಕೆ ಇಲ್ಲವಾಗು; ಮೇಳತಪ್ಪು: ಬಲುಭಾರಿಯ 


ಗುಡಿಗಳ ಸಾಲು ಸೇರುವೆದಪ್ಪದೆತ್ತಿದವು (ಕುರಾಸಾಂ. ೪೨-೫೮). (ಸೇರುವೆ + - ತಪ್ಪು] 


(ಆಲಂ) ಒಂದು ವಸ್ತು ಅಥವಾ ವ್ಯಕ್ತಿಯನ್ನು |3| ಸೇರೈ,ಶಾರೆ, ಸಾರ್ಕೆ, ಸೆರೆ (ನಾ). ೧. ಬೊಗಸೆ; ಅಂಜಲಿ: ಎರಡು ಸೇರೆಯ 


ತುಂಬಿ ರತ್ನವ ಸುರಿದು ಮೈಯಿಕ್ಕಿದನು ಭೂಪತಿ (ಕುವ್ಮಾಎ. ೧೧-೫೬): ಜನಮಜ್‌ಯೆ 
ಪೆರ್ಗವತೆ ಸೇರೆ ಪಿಡಿ ಕರಭಂಗಳೆನಿಪಿವರೊಳಭಿನಯಿಸಿ ತೋಲ್‌ೌಸಲ್‌ (ಜೈಮಿಭಾ. ೬-೨೧); 
ಸೂತ್ರಧಾರಂ ಸೇರೆಯೊಳ್‌ ಪೂರೈಸಿದ ಕುಸುಮಂಗಳಂ ರಂಗದೊಳ್ಳಲ್ಲಿ (ಮಿತ್ರಗೋ. ೧-೫). 
೨. ಬೊಗಸೆಯಲ್ಲಿ ತುಂಬುವಷ್ಟು ಅಳತೆ: ಕಬ್ಬಿನ ಕಟ್ಟಿಗೆಯ ಪುಡಿಯೊಂದು 
ಸೇರೆಯನು [ಪಾಠಾಂ. ಸೆರೆಯೆನಲು, ಸೆರೆಯದನು] ದೇವರಿಗೆ ಕೊಟ್ಟು (ಬಸಪು. ೧೨-೨೮); 
ಆದರ ಮಾಲೆಯಲೆಗಳನ್ನೂ, ಉರುಳಿ ಹೊರಳಿ ಅವು ಒಂದರೊಡನೊಂದು ಹೋರಾಡುತ್ತ 
ನೊರೆಯ ಸೇರೆಗಳನ್ನೆತ್ತಿ ಎಸೆಯುತ್ತ ಬರುವುದನ್ನು ನೋಡಿದರೆ (ಪಂಯಾತ್ರೆ. ೩೨). ಶಾರೆ 
೧. ಬಲಗೈಯಿಂದ ಒಂದು ಶಾರೆ ಎಣ್ಣೆಯನ್ನು ಅವರ ತಲೆಯ ಮೇಲೆ ಹಾಕಿ ತಿಕ್ಕಲು 
ಆರಂಭಿಸಿದ್ದಾಳೆ (ವಂಶವು. ೧೬). "ಶಾರೆಗಣ್ಣು' ಪರಾ. ೨. ಶಾರೆ ಹೊನ್ನಿಗೆ ಭತ್ತ 
ಶಾರೆಯಾದರೆ ಏನು ಸಾರೆ: ೩. ಬೊಗಸೆಯಷ್ಟು 
ವಿಶಾಲವಾದುದು: ಸತ್ತ ಮಗುವಿನ ಕಣ್ಣು ಸಾರೆ (ಗಾರು. ಸೆರೆ: ೧. ಎಳೆಯ 
ಬದನೆಯ ಕಾಯ ಕೊಯಿದು . .. ಸೆರೆನೀರು ಸೆರೆತುಪ್ಪವಿಳುಹಿ ನೀರುಳ್ಳಿ ಹಸಿಯಲ್ಲಮಂ 
ಹಾಕಿ ಬೇಯ್ಸುವುದು (ಸೂಪಶಾ. ೪-೨): ಒಂದು ಸೆರೆ ತಾರೆಕಾಯಿರಸದಲ್ಲಿ ಕಲಸಿ 
(ಸಕವೈ. ೪೯೫). ೨. ಕೆರೆಯೊಂದ ಕಟ್ಟಿಸ್ಕಾನು ಸೆರೆಮುಕ್ಕ ನೀರಿಲ್ಲ (ಕನ್ನಬಾ. ೭೯). 
"ಮುಚ್ಚೆರೆ' ಪರಾ. 

(ದೇ. 8 ತಮಿ. ಚೇರೈ; ತುಳು. ಸೇರೆ, ಸೆರೆ; ತೆಲು. ಚೇರ; ಕೊಡ. ಸೇರ; ತೊದ. ತೆ್‌] 


(ಎದಾಕೃ. ೧೩೫-೨). 


ಸೇರಿಗೆ ೮೬೯೬ 


ಇತರ ಭಾಗಗಳಂತೆ . . . ಗೀತೆಯೂ ಸಹ ಹೊಸ ಸೇರಿಕೆಗಳಿಗೆ ಎಡೆಕೊಟ್ಟಿರಬಹುದು 

(ತತ್ವಪ್ರಾ ೯೨). ೩. ಇಷ್ಟ; ಹಿತ: ನಮ್ಮ ಜೀವನ ಆಸೆ, ಸೇರಿಕೆ, ಹೇಸಿಕೆ, ರಸಿಕತೆ, ಮೋಹ, 

ಬೆಡಗು - ಎಲ್ಲವೂ ಕನ್ನಡದಲ್ಲಿದೆ (ಎಚಾಮಂ. ೬); ಮನುಷ್ಯನಿಗೆ ಒಳ್ಳೆಯದನ್ನು 

ಮಾಡುವುದು ದೇವರಿಗೆ ಅತ್ಮಂತ ಸೇರಿಕೆಯಾಗುವಂಡಿ' ಸೇವೆಯಾಗಿರುತ್ತದೆ 

(ಜೊಜನ್‌. ೧೯೬). ಸೇರ್ಕೆ: "ಸೇರ್ಕೆಗೊಳ್ಳು' ಪರಾ. 

[ಸೇರು 4 < ಸೇಲ್‌) * -ಇಕೆ.! ಸಮಿ. ಚೇರ್ಕೆ,; ತುಳು. ಶೇರಗೆ; ತೆಲು. 1ಕೇರಿಕ) 

ಸೇರಿಗೆ "ಸೇರುಗೆ' ನೋ. 
ಸೇರಿಸು, ಚೇರಿಸು (ಕ್ರಿ). ೧. ತಲಪಿಸು; ಮುಟ್ಟಿಸು: ಎಂದೋ ಮಹೇಶರ್ಗೆ | 

ಸೇರಿಸುವೆನಿಂತಿದ೦ (ಬಸರ. ೫-೧೩೯); ಘೋರಪಾಪಗಳನು ನೀಗಿ ಸೇರಿಪುದುತ್ತಮಗತಿಗೆ | | 
ಬೆರಸು; 
ಪುಟವಿಟ್ಟು ಕಾರಮಿಂಚುಮನವರ ಕಣ್ಣೊಳು ಸೇರಿಸಿದನೆನೆ.. . . ಮೆಚೆದರಲ್ಲಿ ಪುಳಿಂದರು | | 
(ಸಾಳ್ಟಭಾ. ೫-೭). ೩. ಹೊಂದಿಸು; ಅಳವಡಿಸು; ಜೋಡಿಸು: ಒಡಲೊಳುಳಿಗಳಂ | 
ಸೇರಿಸಿಯುಂ ನಾಲಗೆಯಂ ಪೆಡತಲೆಯೊಳುರ್ಚಿಯುಂ (ಧರ್ಮಾಮೃ. ೩-೭೩): ವರೆ | 
ಭೂಷಣಂಗಳ ತೊಡು ದುಕೂಲವನುಡು ಸುಮಾಲ್ಕವ ಮುಡಿಗೆ ಸೇರಿಸು ತರುಣಿ 
(ನಳಚ. ೫-೫೭); ನೀಲಕುಂತಳಗಳ ತಿದ್ದುತ ಮೊಲೆಗಳ ಮೇಲುದು ಜಾಲೆ ಸೇರಿಸುತ... 
ಲೋಲಲೋಚನೆಯ್ಕೆದಿದಳು (ಕಂನಎ. ೯-೮೪). ೪. ಒಪ್ಪಿಸು; ವಹಿಸು: ಬಲುಗಾಳಿಗವ 
ಭೀಮಂಗೆ ಸೇರಿಸಿ ಪಾಳೆಯಕೆ ತಿರುಗಿದರು ಕೃಷ್ಣಾರ್ಜುನರು (ಕುವ್ಮಾಕ. ೧೬-೧). 
೫. ದಾಖಲುಮಾಡು : ನಮ್ಮ ಮಗುವನ್ನು ಶಾಲೆಗೆ ಸೇರಿಸಬೇಕು (ರೂಢಿ). ಚೇರಿಸು: ! 

ವನೊಳು ಸುವ್ಮಕ್ತದಿ ಚೇರಿಸುವ ಕಾರಣವಿದು ಯೋಗಾಂಗವಿಭೂಷಣವು | 

(ಯೋಗಾಂವಿ. ೬-೨೮). 


| 
: ([ 
| 
1 
(ಶಂನವ. ಕ-೨೭). ವಿ. 
| 
| 
15 
[ 
| 


ಎ. 
20 


ಸೇರಿಸಿಕೊಳ್ಳು ಎ. ತನ್ನದನ್ನಾಗಿ ಮಾಡಿಕೊಳ್ಳು: ಸೇರಿಸಿಕೊಂಡವನೊಡವೆಯ | 
ನಗುತ ಪಕೀರನ ಮಾಡಿ ಬಿಡುವರು (ಕಂನಎ. ೨-೯೮). (ಸೇರ್‌,4 - ಇಸ್ಫು) | 
ಸೇರು "ಸೇರ್‌' ನೋ. i 
ಸೇರ್ಮು "ಸೀಲ್ಮು' ನೋ. | 


ಸೇರ್ಮು (ನಾ). ನಾಲ್ಕು ಪಾವುಗಳ ಒಂದು ಆಳತೆ ಮತ್ತು ಅದನ್ನು ಅಳೆಯುವ 
ಒಂದು ಸಾಧನ : ಸೇರಿಂಗಂ ಪಾವುನಾಲ್ಕು ತಪ್ಪದು ನಿರುತಂ (ವೃವಹಾ. ಅನುಬಂಧ. 1 ೨); | 
ಕಂಡೆ . . . ಇಪ್ಪತ್ತು ದುಡ್ಡಿಗೆ ಸೇರು ತೀರ್ಥವ ಒಪ್ಪದಲಿ ಕ್ರಯಮಾಡಿ ಕೊಡಿಸುವ 

. ವೇಂಕಟರಮಣನಂಪಫ್ರಿಯ (ಪುರಂದ. ೧-೧೧೯-೨೨; ಶಿರಾಮದೇವರಿಗೆ ಚುನ್ನನಗಣ್ಣೆಗೆ 
ಮಿರಳೆ ಮೋರಿ ಲಕ್ಷ್ಮಣ ಸೇವೆ ತೂ ೪೦ ಸೇರು (ಎಕ. 21೪. ಎಡತೊ. ೭೦-೩;7). 
ಸೇರಿಗೆ ಸವ್ವಾಸೇರು - (ಆಲಂ) ಒಂದು ವಸ್ತು ಅಥವಾ ವ್ಯಕ್ತಿಯನ್ನು 

ಮಾರಿಸಿದ ಮತ್ತೊಂದು ವಸ್ತು ಅಥವಾ ವ್ಯಕ್ತಿ: ನಾರಾಯಣರಾಯರು ಸೇರಿಗೆ 
ಸವ್ವಾಸೇರು! (ಮನಬೆ. ೩೪). ([ದೇ.॥ ತಮಿ. ಚೇರ್‌; ತುಳು.ಸೇರ್‌; ತೆಲು. ಸೇರು./ | 
ಹಿಂ. ಸೇರ್‌; ಮರಾ. ಶೀರ್‌./ ಸಂ. ಸೇರ! 

ಸೇರುಗಾರ "ಸೇರುವೆಗಾಲಿ' ನೋ. | 

ಸೇರುಗೆ, ಸೇರಿಗೆ (ನಾ). ೧. ಸಹವಾಸ; ಸಂಗ: ಕೌರವನ ಜಯವಧುವಿ |35 
ನೊಡನೆಯ ಸೇರುಗೆಯ ಕೂಟಣೆಯೊ ಶರವಿನ್ನಾರಿಗೊಲಲುವೆವಕಟೆನುತ ತಲ್ಲಣಿ 
ಸಿತರಿಸೇನೆ (ಕುವ್ಮಾಕ. ೨೫-೨೫). ಸೇರಿಗೆ: ೨. ಹತ್ತಿರ ಬರುವಿಕೆ; ಸಮಾಪಿಸುವಿಕೆ: 
''ಉಪಸನ್ಮಮುಪನತಮುಪಸ್ಥಿತಂ ಸೇರಿಗೆಯದು'' (ಮಂಗರಾ. ೧೩೪-೩೫). | 

ಹೇರು (< ಸೇರ್‌) + -ಗೆ) | 

ಸೇರುಪಡಿ (ನಾ). ಒಂದುಗೂಡುವಿಕೆ; ಜೊತೆಗೂಡುವಿಕೆ: ವಾನರರ ಸೇರುಪಡಿ |0| 
ತಾನೆತ್ತ ದೈವಪ್ರೇರಣೆಯದೈಸಲ್ಲದಿದು ನಾವಾರು ಮಾಡುವುದಲ್ಲ (ತೂರರಾ. ೬-೫೧-೮೪). | | 
“ಸೇರ್ಪಡೆ” ಪರಾ. (ಸೇರು, (< ಸೇರ್‌) + - ಪಡ್ಮಿ) 

ಸೇರುಮಣ್ಣು "ಸೀಲುಮಣ್ಣು' ನೋ. 

ಸೇರುವೆ (ನಾ). ೧. ಹೊಂದಿಕೆ; ಮೇಳ: ಶೈವಕಥಾವಿತಾನದೊಳ್‌ ಕುಂದಿನಿತಿಲ್ಲ 
ಸೇರುವೆ ಚಮತ್ಕೃತಿಯಾದುದು (ಸಾನಂಚ. ೧೭ ಕಥಾಗರ್ಥಸಂಧಿ); ಭಸ್ಮಾವಲೇಪನ | 
ಚಂದನಂಗಳಿಗಾವ ಸೇರುವೆ (ನಿಭಾಗ. ೪-೫-೪೧); ಬಾಲಕಿಯರಲ್ಲಿ ಪರಿಶೋಭಿಸಿದರೆಸೆವ 


| ಸೇರುವೆಗಾರ 
ಕೂಡಿಸು: ನಾರಿಯರ ರೂಹುಗಳನಂಜನರಜದಿ |10| ಸೇರುವೆಗಾಅ, ಸೇರುಗಾರ, 


ಸೇರೆ 
೩ 


ನಕ್ಷತ್ರಗಣದಂತೆ ಮೊಗಸಸಿಯ ಸೇರುವೆಯೊಳು (ಜೈಮಿಭಾ. ೬-೨೨). ೨. ಸಹವಾಸ; 
ಒಡನಾಟ : ಕಾತರಿಸಿ ಕವಿವ ಬಲದ ಬಿರುದರಿಗಮರನಾರಿಯರೊಳಗೆ ಸೇರುವೆಯಾಯ್ತು 
(ಕುವ್ಕಾದ್ರೋ. ೬ ೫); ಇಳನಿಧಿಸುತೆಯ ಸೇರುವೆಯಿಂದೆ೧ಸ್ಪುವ ನಳಿನಾಕ್ತಗೆ ನಮಿಸುವೆನು 
ಸ ೧-೨೪). ೩. ಗುಂಪು; ಸಮೂಹ: ಬಿಡು ಸೆಜೆಯನವಗಡೆಯತನವೆಮ್ಮೊಡನೆ 
ಸಲ್ಲದು ಸೂಳೆಯರ ಸುರೆಗುಡುಹಿಗಳ ಸರವಾದಿಗಳ ಸೇರುವೆಯಲೊಪ್ಪುವುದು ಫಡ 
(ಕುನ್ಮಾಅ. ೨೦-೨೭); ಕಾಲಾಳು ಮೇಲಾಳು ಸೇರುವೆಯ ವಾಲೆಕಾರರು (ಇಚಸಾಆ ೧೩-೬). 
ಇ. ಹಸುಗಳ ಮಂದೆ,-- ಹಿಂಡು: `ಸೇರುವೆಗಾರ' ಪರಾ. 

[ಸೇರು (< ಸೇರ್‌) + - ವೆ./ ತಮಿ. ಚೇರ್ವೆೈ; ಮಲ. ಚೇರ್ವ್ವ; ತುಳು. ಶೇರ್ವೆ] 
“ಸೇರುವೆಗಾಆ' ನೋ. 
ಸೇರುವೆಗಾರ, ಸೇರೆಗಾರ, ಸೇರ್ವೆಗಾರ (ನಾ). 

- ಮುಖ್ಮಸ್ತ; ಮೇಲ್ವಿಚಾರಕ; ಮುಖಂಡ: ಎಕ್ಕಟಿಗರ ಪಡಕಣದ ಸೇರುವೆ 
ಗಾಜರುಕ್ಕಡ ತಲೆಗಾವಲುಗಳ ತಕ್ಕಿನ ತಳವಾಆರ ತಿಂಧಿಣಿ ಕಟಕಕ್ಕೆ ರಕ್ಷಣೆಯಾಗಲು 
(ಶ್ರೀಪಾಲ. ೧೩-೧೧೨): ಆಳೆಸಗಿದೂಳಿಗಮನರಸಂಗಂ ಅರಸನಿತ್ತ್ಮ ಜೀವನಮನಾಳ್ಗಮೊಪ್ಪಿಸುವ 
ಸೇರುವೆಗಾಅನಂತೆ (ಚಿಕಬಿ. ೨೫). ಸೇರುಗಾರ: ೨. ಹಸುಗಳ ಮಂದೆಯನ್ನು 
ಪೋಷಿಸುವ ಕಚೇರಿಯ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುತ್ತಿದ್ದ 
ಸ್ವಳೀಯ ಅಧಿಕಾರಿ: ಅರಮನೆಯ ಬಾಗಿಲ ಬಳಿಗೆ ಬಂದು, ಕಾವಲ ಕಾದಿರುವ 
ಗೊಲ್ಲರ ಸೇರುಗಾರನಂ ಕರೆದು (ಬತ್ತೀಸ ೩೯). ಸೇರುವೆಗಾರ: ೨. ಅಮೃತಮಹಲ್‌ 
ಆಡಳಿತದ ಕಡತಗಳನ್ನು ತೆರೆದರೆ ಅದರ ಸೇರುವೆಗಾರರು ತಮ್ಮ ಮಂದೆಗಳ ಹಸುಗಳಿಗೆ 
ಕೊಡುತ್ತಿದ್ದ ನಾನೂರು ಹೆಸರು ದೊರೆಯುತ್ತವೆ (ನಮ್ಮನು. ೨೩೫). ಸೇರೆಗಾರ: 
೩. ಕಟ್ಟಡ ನಿರ್ಮಾಣದ ಮೇಲ್ವಿಚಾರಕ; ಮೇಸ್ತ್ರಿ: ದಕ್ಷಿಣಕನ್ನಡಜಿಲ್ಲೆಯಿಂದ 
ಬರುವ ಮೇಸ್ಟ್ರಿಗಳನ್ನು ಸೇರೆಗಾರರೆಂದು ಕರೆಯುತ್ತಾರೆ (ಕಾನೂರು. ೪೫); ತುಕ್ರನು 
. ೬ ೬ ತನ್ನ ಊರಿಗೆ ಓಡಿಹೋಗಿರಬೇಕೆಂದು ಅವನ ಸೇಣೆಗಾರರು ಬಾವಿಸಿದರು 
ಪಂ. ೨೫) ಸೇರ್ಮೆಗಾರ: ೧. ಸಾಮಂತ, ಸೇರ್ವೆಗಾರ (ತುಳುನಾ ೧೭೧). 

[ಸೇರುವೆ 4 - ಕಾಅ./ ತಮಿ. ಚೇರ್ವೈಕಾರನ್‌, ಚೇರ್ವೈಕ್ಕಾರನ್‌; ತುಳು. ಶೇರಿಗಾರೆ, 
ಶೇರುಗಾರೆ, ಸೇರಿಗಾರೆ, ಸೇರೆಗಾರೆ) 


(ಪಂಜಪ 


ಸೇರುವೆಗೆಯ್‌ (ಕ್ರಿ). ಒಂದುಗೂಡು; ಜೊತೆಯಾಗು: ಬಿರಿದ ಪೊಂಬಾಳೆ ನೆಗಪಿ 


ಸೇರುವೆಗೆಯ್ದ ಬಾಳ್ಗಳೇಳ್ಗೆಯ ಬೀಲೆ (ಪದ್ಮರಾ. ೮-೩೪). [ಸೇರುವೆ + ಕೆಯ್‌,! 


ಸೇರುವೆದಪ್ಪು (ಕ್ರಿ). ಹೊಂದಾಣಿಕೆ ಇಲ್ಲವಾಗು; ಮೇಳತಪ್ಪು: ಬಲುಭಾರಿಯ 


ಗುಡಿಗಳ ಸಾಲು ಸೇರುವೆದಪ್ಪದೆತ್ತಿದವು (ಕುರಾಸಾಂ. ೪೨-೫೮). [ಸೇರುವೆ *- - ತಪ್ಪು) 


30| ಸೇರೈ, ಶಾರೆ, ಸಾರೈ, ಸೆರೆ (ನಾ). ೧. ಬೊಗಸೆ; ಅಂಜಲಿ: ಎರಡು ಸೇರೆಯ 


ತುಂಬಿ ರತ್ನವ ಸುರಿದು ಮೈಯಿಕ್ಕಿದನು ಭೂಪತಿ (ಕುವ್ಮಾವಿ. ೧೧-೫೬): ಜನಮಜೌಯೆ 
ಪೆರ್ಗವತೆ ಸೇರೆ ಪಿಡಿ ಕರಭಂಗಳೆನಿಪಿವರೊಳಭಿನಯಿಸಿ ತೋಟ್‌ಸಲ್‌ (ಚೈಮಿಭಾ. ೬-೨೧); 
ಸೂತ್ರಧಾರಂ ಸೇರೆಯೊಳ್‌ ಪೂರೈಸಿದ ಕುಸುಮಂಗಳಂ ರಂಗದೊಳ್ಹಲ್ಲಿ (ಮತ್ರಗೋ. ೧-೫). 
. ಬೊಗಸೆಯಲ್ಲಿ ತುಂಬುವಷ್ಟು ಅಳತೆ: ಕಬ್ಬಿನ ಕಟ್ಟಿಗೆಯ ಪುಡಿಯೊಂದು 
ಸೇರೆಯನು ।ಪಾಠಾಂ. ಸೆರೆಯೆನಲು, ಸೆರೆಯದನು] ದೇವರಿಗೆ ಕೊಟ್ಟು (ಬಸಪು. ೧೨-೨೮); 
ಆದರ ಮಾಲೆಯಲೆಗಳನ್ನೂ, ಉರುಳಿ ಹೊರಳಿ ಅವು ಒಂದರೊಡನೊಂದು ಹೋರಾಡುತ್ತ 
ನೊರೆಯ ಸೇರೆಗಳನ್ನೆತ್ತಿ ಎಸೆಯುತ್ತ ಬರುವುದನ್ನು ನೋಡಿದರೆ.(ಪಂಯುತ್ರೆ. ೩೨). ಶಾರೆ : 
೧. ಬಲಗೈಯಿಂದ ಒಂದು ಶಾರೆ ಎಣ್ಣೆಯನ್ನು ಅವರ ತಲೆಯ ಮೇಲೆ ಹಾಕಿ ತಿಕ್ಕಲು 
ಆರಂಭಿಸಿದ್ದಾಳೆ (ವಂಶವು. ೧೬). "ಶಾರೆಗಣ್ಣು' ಪರಾ. ೨. ಶಾರೆ ಹೊನ್ನಿಗೆ ಭತ್ತ 
ಶಾರೆಯಾದರೆ ಏನು (ಎದಾಕ್ರ. ಸಾರ್ಕೆ: ೩. ಬೊಗಸೆಯಷ್ಟು 
ವಿಶಾಲವಾದುದು: ಸತ್ತ ಮಗುವಿನ ಕಣ್ಣು ಸಾರೆ (ಗಾದೆ). ಸೆರೆ: ೧. ಎಳೆಯ 
ಬದನೆಯ ಕಾಯ ಕೊಯಿದು ... ಸೆರೆನೀರು ಸೆರೆತುಪ್ಪವಿಳುಹಿ ನೀರುಳ್ಳಿ ಹಸಿಯಲ್ಲಮಂ 
ಹಾಕಿ ಬೇಯ್ಸುವುದು «ಸೂಪಶಾ. ೪-೨); ಒಂದು ಸೆರೆ ತಾರೆಕಾಯಿರಸದಲ್ಲಿ ಕಲಸಿ 
(ಸಕವೈ. ೪೯೫). ೨. ಕೆರೆಯೊಂದ ಕಟ್ಟಿಸ್ಮಾನು ಸೆರೆಮುಕ್ಕ ನೀರಿಲ್ಲ 
"ಮುಚ್ಚೆರೆ' ಪರಾ. 
` (ದೇ. ॥8 ತಮಿ. ಚೇರೈ; ತುಳು. ಸೇರೆ, ಸೆರೆ; ತೆಲು. ಚೇರ; ಕೊಡ. ಸೇರ; ತೊದ. ತೆಯ್‌] 


೧೩೫-೨). 


(ಕನ್ನಬಾ. ೭೯). 


ಸೇವತಿಗೆ ೮೬೯೮ ಸೇವ್ಮೆ 

ಹಾಲೋಗರೊಡೆ ಸಣ್ಣಸೇವಗೆಗಳಲ್ಲಲ್ಲಿ (ಬಸರ. ೭-೧೨). ಶಾವಿಗೆ: ೧. ಪರಡಿಯ | | ಸೇವಾಳಂಬೊರೆ (ಕ್ರಿ). ಹಾವಸೆಯು ಆವರಿಸು,-- ಹಬ್ಬು: ಮರಕತಮಣಿಕುಂಡಲ 

ಶಾವಿಗೆಯ ಪರಿಪರಿಯ ಪಾಯಸದ ಪುಲ್ಲಿಗೆಯ ತತ್ಸವಿಯ ಮಂಡಿಗೆಯಲ್ಲಿ . . . ರಶ್ಮಿರೇಖೆಯಿಂ ಗಂಡಮಂಡಳಂ ಸೇವಾಳಂಬೊರೆದ ಸಿತಕಮಲದಂತಿರೆ ಕರಮೆಸೆಬರ್ದ. 

ನೋಡಲಿ ನಮ್ಮನು (ಕುವ್ಮಾಆ. ೧೫-೩): ಪರಿಪರಿಯ ಪರಮಾನ್ನ ಪರಡಿ ಶಾವಿಗೆಗಳಿಂದೆ ನೈಪಕುಮಾರಚೂಡಾರತ್ನಂ (ಪಂರಾಮು. ೫-೧೩೪). ([ಸೇವಾಳ - ಪೊರೈ) 

(ಪರಶು. ೮-೨೭). ೨. ಹನುಮಂತರಾಯ ಹಗ್ಗ ತಿನ್ನುವಾಗ ಪೂಜಾರಯ್ಕ ಶಾವಿಗೆ ಬೇಡಿದ | | ಸೇವಾಳಿ (ನಾ). ಸೇವೆಮಾಡುವವಳು; ಪರಿಚಾರಿಕೆ: ಪಿಂದು ಮುಂದೆಡಬಲ 
(ಗಾದ). ಸೇಮಿಗೆ: ೨. ಗಂಗಕ್ಕ ಚಿಕ್ಕಪ್ಪನಲ್ಲಿಗೆ ಹೊರಟುದು ಸೇಮಿಗೆಯ ಮಣೆ |5| ದೊಳಮರ್ದ ಸೇವಾಳೀಜನಂಗಳ್‌ ನಿಲೆ (ಚಿಬಪು ೧೦-೧೮). (ಸೆಂ. ಸೇವಾಲೀ। 
ತರುವುದಕ್ಕಾಗಿ (ಒಣ್ತಉ. ೨). ಸೇವಿಗೆ: ೧. ಬಳುಕಿ ಬಾಗುವ ಮಳೆಯ ಸೆಳಕುಗಳ ಸೇವಿಕೆ (ನಾ). ಸೇವಕಿ; ದಾಸಿ: ತರುಣಿ... ಬೆಸಸಿದಳಲ್ಲಿಗನಿತರೊಳ್‌ ಬೇಗನುಬ್ಬೇಗದಿಂ 
ಸೇವಿಗೆಯ ಸಿವುಡು ಕಟ್ಟಿಡು (ನೆಲಮು. ೧೬ ೫೭. ಬಂದೊರ್ವ ಸೇವಿಕೆಗೆ ತನ್ನ ಕಂದನ ತಂದೆಯಂ ಕರೆದುತರುವಂತೆ (ಶ್ರೀರಾಮಾ. ೪೦-೧೪೫) 

ಸೇವಗೆಯೊರಳು ಎ ಸೇವಗೆಯನ್ನು ಒತ್ತುವ ಒಂದು ಬಗೆಯ ಸಾಧನ: | (ಸಂ. ಸೇವಿಕಾ] 
ಗಗನವಂದಂಬ ಸೇವಗೆಯೊರಳಿಂದ ಸೇವಗೆಯಿಳಿವೊಲು ಮಳೆಯಾಯ್ತು | | ಸೇವಿಗೆ "ಸೇವಗೆ' ನೋ. 
(ಭರಚ. ೩೪-೫೮:. (ದೇ. 8 ತಮಿ. ಚೇಮಿಕ್ಕೆ,ಚೇಮಿಯಾ; ತುಳು. ಸೇಮೆ; ತೆಲು. ಸೇವಿಯ./ (10[ ಸೇವಿತ (ನಾ). ಸೇವಿಸುವಂಥದು : ಸುರಪತಿಪೂಜಿತಂ ನೃಪತಿಸೇವಿತಂ (ಅಜಿಪು ೧-೭): 
ಸಂ. ಸೇವಿಕಾ.1 ಗ್ರೀಕ್‌. 500] | | ಕುಮುದ್ವತಿ ಗಂಧವತಿ ಭೋಗವತಿ ಅಭಯವತಿ ಎಂಬ ಹೆಸರುಳ್ಳ ತಪ್ಪಲುಗಳು . 

ಸೇವತಿಗೆ "ಸೇವಂತಿಗೆ' ನೋ. | ನಾಲ್ಕುದಿಕ್ಕುಗಳಲ್ಲಿಯೂ ದೇವಯಷಿಗಳಿಂದ ಸೇವಿತಮಾಗಿರುವುವು (ಕಕುಮಾ. ೨೪೪-೧). 

ಸೇವನ (ನಾ). ೧. ಶುಶ್ರೂಷೆ; ಉಪಚಾರ: "“ಸೇವನಂ... ಸೈವ್ಮಂ- ಈ ೬ | | (ಸಂ. 
ಬಳಿಗೆಲಸಂ'' (ಕಾಶಕ್ರ. ೧೧೫). ೨. ಹೊಲಿಯುವಿಕೆ. (ಸಂ.] | | ಸೇವಿಸು (ಕ್ರಿ). ೧. ಸೇವೆಮಾಡು; ಶುಶ್ರೂಷೆಮಾಡು: ಜೈನಾಗಮವಿದರಂ ಸಾರದೆ 

ಸೇವನೆ (ನಾ). ೧. ಎ ಸೇವನ ೧. ೨. ಪೂಜೆ; ಉಪಾಸನೆ: ಸಾಲದೆ |15| ಪೋಗಿ ಕುಲಿಂಗಿಗಳನೀ ಜನಂ ಸೇವಿಸುಗುಂ (ಆದಿಪು. ೧೫-೬೮): ಮಾಹೇಶ್ಚರಳ 


ವಖಕ್ತ್ಯಂಗನೆಯಂ ಸೋಲಿಸುವಡೆ ಜಿನಪದಾಬ್ದಸೇವನೆ (ಸಮಪ. ೧-೧೨೮). ಚರಣಾಬ್ಹಮಂ ಭಾವಶುದ್ದಿಯಿಂ ಸೇವಿಸುತೆ. . . ಶರಣಾನುಭವಸೌಖ್ಯದಿಂದೊಪ್ಪುತಿರಲ್‌ 
೩. ತಿನ್ನುವಿಕೆ: "ಸೇವನೆಗೆಯ್‌' ಪರಾ. ೪. ಕುಡಿಯುವಿಕೆ; ಪಾನ: (ಪದ್ಮರಾ. ೪-೨೭); ಕ್ಪೋಣೀಶನಂ೦ಂ . . . ಮಣಿಮಕುಟವರ್ಧನರು ಸೇವಿಸುತಿರ್ಪರ್‌ 
ಜನನೀಸ್ತನ್ಮಾಮೃತಸೇವನೆ ಮಾಣ್ಹ ಬಲಿಕ್ಕಮಖಳವಿದ್ಕಾಮೃತಸೇವನೆಯೊಳೆ ಯೋಜಿಪು (ಭಾವಚಂ. ೫-೨೩). ೨. ತಿನ್ನು; ಸೇವನೆಮಾಡು: ಬೇಂಟೆಯಾಡುವರುಂ 


ದುಚಿತಂ ತನಯನಂ (ಚಂದ್ರಪು ೪-೩); ಕಾವೇರಿಯ ದರ್ಶನವು ಕೃತಯುಗದಲ್ಲಿ... 
ಕಲಿಯುಗದಲ್ಲಿ ಸೇವನೆಯು ಪುಣ್ಮಪ್ರದ «ಕಾವೇಮಾ. ೮-೧೪). ೫. ಅನುಭವಿಸುವಿಕೆ; |20 
ಸಂಗಮಾಡುವಿಕೆ: ವನಿತಾಸೇವನೆ ರೂಕ್ತಮಕ್ಕೆ ಪಸಿವಾಗುಟ್‌ ಚಿಂತೆ ವಿಣ್ಮೂತ್ರವೇಗ _ 
| 
| 


ಮಧುಮದ್ಮಮಾಂಸಂಗಳಂ ಸೇವಿಸುವರುಂ . . . ನಾರಕರಾಗಿ ಪುಟ್ಟಿ (ವಡ್ಡಾಲಾ. 
| ೯೬-೨೨); ಆ ವಿಕಚಾಂಬುಜ ಸೌರಭಮನೊಸೆದು ಸೇವಿಸುವಾ ಪೆಣ್ಣುಂಬಿಗಳ 
ಸರಮನೆತ್ತಿ ತಜುಂಬುತ್ತುಂ ಬಂದುದಾ ಪ್ರಭಾತಸಮಾರಂ (ಪಂಪಭಾ.೧೨-೧೦೫); 
ನಿರೋಧಂ. . .ಇವೆಐಿಂ. .. ಮಾರುತಂ ಜನಿಯಿಕ್ಕುಂ (ಲೋಕೋಪ. ೯-೪). (ಸಂ. ಸೇವನ। | 
ಸೇವನೆಗೆಯ್‌ (ಕ್ರಿ). ತಿನ್ನು; ಸೇವಿಸು: ಆಯಶ್ತೂರ್ಣ ಸೇವನೆಗೆಯ್ದಾ ಫಲದಿಂದ 
ಪೆತ್ತ ತನಯಂಗಸ್ರೌಘಮೇನಾರ್ಕುಮೇ (ಜಗವ. ೯-೩೮). (ಸೇವನೆ 1 ಕೆಯ್‌,] 
ಸೇವರಿಸು (ಕ್ರಿ). ಕವಿ; ಮುತ್ತು (7?) ಇಷುಗಳಂ ಖಂಡಿಸುತ ತುಂಡಿಸುತ ಗಹಿಸಿ 
ಬಹ ಸೇನೆಗಂ ಆವರಿಸಿ ಸೇವರಿಸಿ ಸಹಸದೋಲಂಗಾಂಗ ತಾಟಿಸುತ ತೂಟಿಸುತ 


ಮಧುರಸುಗಂಧದಿಂ ತಿಳಿದು ಸೇವಿಸಿದಳ್‌ ಮಧುವಂ ನಿಜೇಚ್ಛೆಯಿಂ (ಕಾವ್ಠಸಾ. ೯೬೩). 
(ಸೇವನ 3- - ಇಸ್ಕು) 
| ಸೇವ "ಸೇಬು' ನೋ. 
೫| ಸೇವ್ನು "ಸೇವ್ಮ' ನೋ. 
| ಸೇವುಣ, ಸೇಗುಣ, ಸೇಹುಣ (ನಾ). ಒಂದು ರಾಜವಂಶದ ಹೆಸರು; 
ಯಾದವವಂಶ: ಇದಿರಾನ್ತುದ್ದತ ಸೇವುಣಾಧಿಪನ ಸೇನಾನಾಢರಂ ಕಂಡು 
ಸೇವಳ 'ಸೇವಾಳ' ನೋ. (ಎಕ. ೪೬ ಚಿಕ್ಕಮ. ೨೦-೧೩: 1249); ಸೇವುಣರು ಹೊಯ್ದಳರಾಜ್ಕದ ಮೇಲೆ ಅಭಿ 
ಸೇವಳರೇಕೆ (ನಾ). ಹಾವಸೆಯ ಸಾಲು; ಪಾಚಿಯ ಸಾಲು: ಪೊಣರ್ವಕ್ಕಿ ಯೋಗವನ್ನು ನಡೆಸುವ ಹಂಚಿಕೆಯನ್ನು ಕೈಗೊಂಡರು (ಜಾಹುತ್ತ. ೫೪). ಸೇಗುಣ: 


(ಜಿನಮು. ೨೭-೨೨). 1? *- - ಇಸ್ಬು) | 
ಪಯೋಧರದ್ವಯಂ ಸೇವಳರೇಕೆ ಬಾಸೆ ಪುಳಿನಂ ಜಘನಂ (ಜಗವಿ. ೧೪-೯೧). ೨0] ಸೇಗುಣಧ್ವಂಸಕಂ ಚೇರಭಯಭ್ರಾನ್ತಿಪ್ರದಂ (ಎಇ. x೪. ೮೮-೧೫; 1060): ಸೇಗುಣಭೀಮಂ 


[ಸೇವಳ (« ಸೇವಾಳ) 4 ರೇಕೆ) | ಸಂಗ್ರಾಮಪರಶುರಾಮಂ (ಸೌಇಇ. ೫1-೧೬೫-೧೦: 1113). ಸೇಹುಣ: ತುರಗಂ 

ಸೇವಾಕಾಂಕ್ಷೆ (ನಾ). ಸೇವೆ ಮಾಡುವ ಇಚ್ಛೆ: ಏನಾಯ್ತು ನಿನ್ನ ಪವಿತ್ರ ಸೇವಾಕಾಂಕ್ಷೆ? ಸೇಹುಣಮಾದಿಯಾಗಲಿನಿತುಂ ಕ್ಷೇತ್ರಂಗಳೊಳ್‌ ಪುಟ್ಟುಗುಂ (ಆಶ್ವಶಾ. ೬-೭೭). (೧) 
(ನಿಶೇಉ. ೧೨೫). (ಸಂ. ಸೇವಾಕಾಂಕ್ಷಾ। ಸೇವೆ (ನಾ). ೧. ಊಳಿಗ; ಚಾಕರಿ: ಸೊಗಯಿಪ ದೃಕ್ಷಕೋರಚಯಸೇವೆಗೆ ಮೌಟ್ಟಿ 
ಸೇವಾರತಿ (ನಾ). ಎ ಸೇವಾಕಾಂಕ್ಷೆ : ಸಮುಚಿತಸೇವಾರತಿಯೊಳ್‌ ನೆಟೌದು ನೆಗಚ್‌ ಮುಖೇಂದುಮಂಡಲಂ ಮಿಗೆ ಮುದದಿಂದೆ ಜೊನ್ನದ ಪಸಾಯಮನಿತ್ತಪುದೆಂಬವೋಲ್‌ 
ನಿರವಿಸಿ (ಪುಷ್ಪಪು. ೧೨-೫೫). ([ಸಂ.1 35 ಮುಗುಳ್ನಗೆ ಪದೆಪಿಂ ಪೊದಲ್ದುದು (ಕುಸುಮಾ. ೬-೧೨೩); ನೀವು ನಮಿಸಲು ನಿಮಗೆ 
ಸೇವಾಲ “ಸೇವಾಳ' ನೋ. ಮುನ್ನವೆ ಸೇವೆಯಂ ಮಾಡುವನು (ಬಸಪ. ೪೮-೨೫); ಎನಗೆಲ್ಲ ಬಂದುದು ನೀಹು 
ಸೇವಾವಿಚಕ್ಟಣ (ನಾ). ಸೇವೆಮಾಡುವುದರಲ್ಲಿ ಚತುರನಾದವನು:ಲೋಕಜ್ಜರುಂ ಮಾಡುವ ಸೇವೆಯಿಂದೆ (ಕಾಶಿರಾಾ ೪-೪). ೨. ಉಪಚಾರ; ಶುಶ್ರೂಷೆ: ಪಾವತ 
ಸೇವಾವಿಚಕ್ತಣರುಮಪುದಟ್‌ಂದಮಾ ಕುಕ್ಕುಟಯುದ್ಧನಿರೀಕ್ಷಣರಸಕ್ಕೆ ಭಂಗಂ ಮಾಡದೆ ವ್ರತ ನಿಜಪುರಂದ್ರಿಯ ಸೇವೆ ಸತ್ಕಾಸ್ತೇಯಶೌಚಗುಣಾವಳಿಗಳುಳ್ಳಾತ ಗೃಹಪತಿ 
(ಶಾಂತಿಪು. ೯-೫೫ ವ). 1ಸಂ.1 (ಕುವ್ಮಾಆ. ಓರಿಇ. ೧೫-೪೬): ಪುರ್ಬುಗಂಟಿಕ್ಕದೆ ಪುಸಿಯದೆ ಸೇರಿ ಸೇವೆಯನೆಸಗುವುದು 
ಸೇವಾವಿದ (ನಾ). ಎ ಸೇವಾವಿಚಕ್ತಣ: ಸೇವಾವಿದಂ. . . ಮಾನಾನ್ವಿತಂ ಮೇಷಜಂ |೪| (ಹದಿಬ. ೩-ಖ್‌)! ಸೇವೆಗಿಲ್ಲದ ಬಂಟ, ಭಾವಕ್ಕಿಲ್ಲದ ಭಕ್ತಿ (ಗಾದ). ೩. ಪೂಜೆ; 
(ಚಾತತಿ. ೧೭-೧). (ಸಂ. ಸೇವಾವಿದ್‌) ಉಪಾಸನೆ: ಐದು ಕ್ಷೇತ್ರಗಳಲ್ಲಿ ಹರಿಯ ಸೇವೆಯಂ ಹರನು ಮಾಡುವನು 
ಸೇವಾಳ, ಸೇವಳ, ಸೇವಾಲ (ನಾ). ಪಾಚಿ; ಹಾವಸೆ: ""ಸೇವಾಳಮೆಂದು ಹಾವಸೆ (ತೀರ್ಥಮ. ೨೦೭); ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆ ಮಾಡಿ ಬರ್ರಿ (ಹೊಸಕಿ. 
ಪುಷ್ಪನಾಮಂ'' (ಕಶಸಾ. ೫೩-೧೬೧); ಕುಸುಂಬೆಯ ಪೊಸಪೂವಂ .. . ಖದಿರದ ಸೇವಾಳದ ೧೮೪೪). ೪. ಕುಡಿಯುವಿಕೆ; ಸೇವಿಸುವಿಕೆ: "ಸೇವೆಗೆಯ್‌' ಪರಾ. (ಸಂ. ಸೇವಾ। 


ರಸದೊಳ್‌ ಕುದಿಯಿಸೆ (ಲೋಕೋಪ. ೭-೬೨). ಸೇವಳ: "ಸೇವಳರೇಕೆ' ಪರಾ. ಸೇವೈ, ಸೇವ್ತು (ನಾ). ಅಕ್ಕಿಹಿಟ್ಟು, ಕಡಲೆಹಿಟ್ಟು ಮುಂತಾದುವಕ್ಕೆ ಉಪ್ಪು, 
ಸೇವಾಲ: ಸೇವಾ(ಪಾಕಾಂ. ವ1ಲದೊಳು ಸಿಕ್ಕಿ ನಿಲುವುದೆ ಮದದಂತಾವಲ |4| ಕಾರ ಮುಂತಾದುವನ್ನು ಸೇರಿಸಿ ನೀರಲ್ಲಿ ಕಲಸಿ, ಎಳೆಎಳೆಯಾಗಿ ಸೇವಗೆ 
(ರಾಮವಿ. ೧೮-೧೪೪). 1£ ಸಂ. ಶೈವಾಲ] ಯಂತೆ ಒತ್ತಿ ಎಣ್ಣೆಯಲ್ಲಿ ಕರಿದು ಮಾಡುವ ಒಂದು ಬಗೆಯ ತಿನಿಸು: 


ಸೇವೆಗಾಯ್‌ ೮೬೯೯ ಸೈಂದುಪ್ಪು 


"ಕಲ್ಮಾಣಸೇವೆ', “ಕಾರಾಸೇವೆ' ಪರಾ. ಸೇವ್ಣು: ಒಂದು ತಟ್ಟೆಯಲ್ಲಿ ಪೇಡೆ, ಸೇವು 
ತರದಿಟ್ಟಳು (ರೂಢಿ). [ಆ ಸೇವಗೆ./ ಮರಾ. ಶೇವ್‌] 
ಸೇವೆಗಾಯ್‌ (ಕ್ರಿ). ಸೇವೆಯನ್ನು ಮಾಡಲು ಸಮಯ ಕಾಯು, -ನಿರೀಕ್ಷೆ 
ಯಲ್ಲಿರು: ಪೊಂಬಡೆದ ಸೂಳೆಯಂತೆ ಸೇವೆಗಾದುವೊಕ್ಕ ಬಂದಿಗಾಜನಂತೆ . . . 
ಚಿತ್ತದೊಳಾನಂದಂ ಬೆರಸಿರ್ಪುದು (ಧರ್ಮಮ್ಯ ೯-೩). (ಸೇವೆ 4 ಕಾಯ್‌, (£ಕ್ಕಾ)) 
ಸೇವೆಗೆಯ್‌, ಸೇವೆಗೆಯ್ಕು, ಸೇವೆಗ್ಯ (ಕ್ರಿ). ೧. ಪೂಜಿಸು; ಆರಾಧಿಸು: 
ಪದಕಮಲಂ ಪದುಳಂಗೊಳಿಪುದು ನಲ್ಲೆಯಿನೊಲ್ಲು ಸೇವೆಗೆಯ್ವರ್ಗೆ (ವಸ್ತವಂ. ೧-೬). 
. ಕುಡಿ; ಪಾನಮಾಡು: ಆಯುಷ್ಯಂ ಪೆಚ್ಚುಗುಮೆಂದಾಯೌಷಧ ಸೇವೆಗೆಯ್ವರ್‌ ಸೇಸೆಗಆ್‌ (ಕ್ರಿ). ಮಂಗಳಾಕ್ಷತೆಯನ್ನು ತಳಿ: ಮೊಜೌದವು ಮಂಗಳವಾದ ಮುತ್ತಿನ 
(ಸಮಪ. ೧೨-೨೦). ಸೇವೆಗೆಯ್ಯು: ೧. ಸುವಿಲಾಸದೆ ವಿಷ್ಣುಪದ ಸೇವೆಗೆಯ್ಕುತ ತವೆ | ಸೇಸೆಗಚೆದರಂಗನೆಯರರ್ತಿಯಲಿ (ಕಂನಎ. ೪-೬೩). (ಸೇಸೆ, + ಕಟ್‌) 
ಪಾಲ್ಲಡಲೊಪ್ಪಿದುದು «ಕಂನವಿ. ೪-೨೨). ಸೇವೆಗೈ: ೧. ವರಪುಣ್ಮನದಿಯ ಕಾಲಂ lol ಸೇಸೆಗೊಡು (ಕ್ರಿ). ಅಕ್ಷತೆಯನ್ನು ಹಾಕು: ಅಲ್ಲಿಗೆ ಮಿಗೆ ಪರಿತಂದು ಸೇಸೆಗೊಟ್ಟು 
ಚಿರಕಾಲಂ ಸೇವೆಗೈದ ಪುಣ್ಮದೆ ಪೋಪಂತಿರೆ ಸಗ್ಗಕೆ ಗರ್ದೆಗಳಂಬರಕೊಗೆದಾಡುವ | (ಸಮವ. ೧೪-೧೬೮). (ಸೇಸೆ 4 ಕೊಡು) 
ಶುಕಾಳಿಯೇನೊಪ್ಪಿದುದೋ (ವೃಷವಿ. ೪೭). ೩. ಉಪಚರಿಸು: ಮುನಿದೊಡೆ | | ಸೇಸೆಗೊಳ್‌ (ಕ್ರಿ ಕ್ರಿ. ಮಂಗಳಾಕ್ಷತೆಯನ್ನು ಪಡೆ .- ಸ್ವೀಕರಿಸು: ಶೇಷಾಕ್ಸತಂಗಳ 
ಕಡುತವಕದಿಂ ತಿಳಪುವಂ ಸೇವೆಗೈವಂ (ಚಿಬಪು ೧೦-೨೯). (ಸೇವೆ, 1 ಕೆಯ್ಮ್‌) | ನೀಶ್ವರನ[01| ಗೆಲ್ಲ ಗೆಲ್ಲಕ್ಕೆ ಸೇಸೆಗೊಳ್ಳೆಂತೆ ಸೇಸೆಗೊಳುತ್ತು೧ (ಪಂಪಭಾ. ಆ ೨೭ ವ); 
ಸೇವೆಗೆಯ್ಕು "ಸೇವೆಗೆಯ್‌' ನೋ. | ಅರ್ತ್ತಿಯಿಂ ಸೇಸೆಗೊಣ್ಣು ಬಲಂಗೊಣ್ಣು ಸಮನು ಪೋದಂ (ಸೌಣಣಇ. 71-,, 
ಸೇವೆಗೈ 'ಸೇವೆಗೆಯ್‌' ನೋ. [is] ೫೨-೬೫ 1007), IX, *- ಕೊಳ್ಳ! 
ಸೇವ್ಯ (ಗು). ೧. ಪೂಜಿಸಲು ಯೋಗ್ಕವಾದ. ೨. ಅನುಭವಿಸಲು ಅರ್ಹವಾದ. | ಸೇಸೆದಳಿ (ಕ್ರಿ). ಎ ಸೇಸೆಗಟೆ: ಅವನಿಪತಿ ನೀ ಸೇಸೆದಳಿ (ಕುವ್ಮಾಗ. ೪-೩೬); ಭೀಮನೃಪ 
| 
| 
ಈ | 


| ಇರದೆ ಬಿಡಿಮುತ್ತುಗಳ ಶಾಸೆಯಂ ಸೂಸುವೊಲ್‌ (ನವಮೋ.೧೩-೨೩); ನವರತ್ತದಾರತಿಯಂ 

| ಬೆಳಗಿ ಮುತ್ತಿನ ಶಾಸೆಯನಿಟ್ಟು (ಹಮಚ. ೨೪೯). [ಆ ಸಂ. ಶೇಷಾ। 

| ಸೇಸ್ಥೆ (ನಾ). ಒಂದು ಬಗೆಯ ತೆರಗೆ: ಅರಸರ್ಗ್ಗೆ ಸೇಸೆಯೆನ್ದರಸರ ಕಾಣಿಕೆಯೆನ್ನು 

| ದಾಯದಧ'ರ್ಮ್ಮ್ಮದ ತೆಜ್‌ಯೆನನ್ಸಿ (ಎಇ. ೩೪. ೩೪೧-೪೨: 1071); ತೆಜ್‌ಕಾಣಿಕೆ 

i ಸೇಸೆಯಾಸಗಳ್ಮಂನೇೆಯ  ವಾಯದಾಯಮಿವಃ ಸಲ್ಲವು (9%. ॥ ೧೨-೫೭; 1114); 

| ಪಾಳುಮೇಂಟೆ ಸೇಸೆ ಸಿದ್ದಾಯ ಹೊದಕೆ ಹದಿಕೆ... ನೊ!ದ!ಲಾಗಿ ಅವುದೂಂದು 
ಯಿಲ್ಲದೆ (ಸೌ xc: 34) 1?] 


(ನಾ). ೩. ಪೂಜಿಸಲು ಯೋಗ್ಯವಾದುದು, -ತಕ್ಕುದು: ಸೇವ್ಯನ್ನವ್ಮಂ | ಸಂತೋಷದಲಿ ಕರಸಿದನು ಮುನಿಗಳ ಸೇಸೆದಳಿದರು ಸಶಿಪತಿಯರಿಗೆ ಹರಸಿ ಅಕ್ಷತೆಯ 
ಭೂತಳಕಿದು ಪೂಜ್ಮಂ (ಛಂದೋಂಬು. ೨-೧೦೯). ೪. ಅನುಭವಿಸಲು ಯೋಗ್ಯ (ನಳಚ. ೩-೬೮): ಹೊಳೆವ ಮುತ್ತಿನ ಸೇಸೆದಳಿದು (ಕಂನವಿ. ೪-೭೦) (ಸೇಸೆ, + ತಳಿ] 
ವಾದುದು: ಬೆಳೆದೋರಂತೆಅಗಿರ್ದ ಶಾಳಿವನದಿಂ ಸೇವ್ಕಂ ನಗೋಪತ್ಮಕಂ (ಆದಪ. | | ಸೇಸೆಯಿಕ್ಕು, ಸೇಸಿಕ್ಕು (ಕ್ರಿ). ಅಕ್ಷತೆಯನ್ನು ಹಾಕು; ಮಂತ್ರಾಕ್ಷತೆಯನ್ನು ತಳಿ: 


೧-೬೪). ೫. ಊಳಿಗ; ಕೆಲಸ: '`ಸೇವನಂ, ಸೇವನೀಯಂ. . . ಸೇವ್ಯಂ, ಸೈವ್ಮಂ - ಈ |20| ಇದಿರ್ಗೊಣ್ಣು ರಿಪುನ್ರಿಪಶ್ರೀ ಮುದದಿಂದಂ ಸೇಸೆಯಿಕ್ಕೆ ಪರಸೆ (ಸೌಣಣ. ೫೫. 
೬ ಬಳಿಗೆಲಸಂ'' (ಕಾಶಕ್ಯ ೧೧೫). ೬. ಪೂಜ್ಯನಾದವನು; ಪೂಜ್ಯ : ಸೇವ್ಕರಸೇವ್ಮ ಮೆನೆ | ೪೯-೨೨; 1076 7): ಆ ರಘುತನೂಭವನೇಬ್ರರೆ ಸೇಸೆಯಿಕ್ಕಿದಂತಿರೆ ತೆರೆಗೈಯೊಳುಚ್ಚಳಿಸಿ 

೬ . ಕೈಕೊಳ್ಳದೆ . . . ಪಾಸಚೆಯೊಳ್‌ ಕೂಸನಪ್ಪಳಿಸಿ (ಜಗವ. ೨-೫೩ ವ). ಸಂ.) | ಸೂಸಿದುವಬ್ಬಿಯ ತೋರಮುತ್ತುಗಳ್‌ (ಪಂರಾಮು. ೧೨-೮೭): ಗಗನಶ್ರೀದೇವಿ ತಾಂ 
ಸೇವೃತೆ (ನಾ). ಸೇವೆ; ಉಪಚಾರ: ಸಕಲಮಹೀಚರಖೇಚರನಿಕಾಯಸೇವ್ಯತೆಗೆ ಸೇಸೆಯಿಕ್ಕಿದಳೆಂಬಂತೆ ನಿರಂತರಂ ತೆನೆಗಳೊಳ್‌ ತಳ್ತೊಪ್ಪುಗುಂ ತಾರೆಗಳ್‌ (ಕುಸುಮು. 
ವೃದ್ಧಸೇವಿತ್ವಮೆ ಯೋಜಕಮಾದುದು (ಶಾಂತಿ. ೨-೩೯). (ಸಂ. ಸೇವೃತಾ। ೨-೮೫). ಸೇಸಿಕ್ಕು : ಮಾಗಧನಂ ಗೆಲ್ತೊಸಗೆಗೆ ರಾಗಿಸಿ ಜಲರಾಶಿ ನಿನಗೆ ಸೇಸಿಕ್ಕುವವೋಲ್‌ 


ಸೇವ್ಯತ್ವ (ನಾ). ಅನುಭವಿಸುವಂಥದು; ಹಿತಕರವಾಗಿರುವಂಥದು: ಶರದಿಂದು |25, ಈಗಳ್‌ ಸೊಗಯಿಸಿದುದು (ಅದಿಪು ೧೨-೧೨೧); ದೈವದಗಣ್ಮ ಪುಣ್ಮವಧುವರ್‌ ಸೇಸಿಕ್ಕಿ 
ಪ್ರಭೆಯೊಳ್‌ ಪ್ರಕಾಶನಮುಮಾ ಸೇವೃತೃಮುಂ . . . ತೋರ್ಪೊಂದಂದದಿಂ ನಾಡೆ | ಬಂದಾಡಿದರ್‌ (ಕಾವ್ಮಾವ. ೧೭೨): ರಾಗದೆ ಸೇಸಿಕ್ಕಿ ಪರಸೆ ವಾರಾಂಗನೆಯರ್‌ 
ಬಂಧುರಮಾಯ್ತಾ ನೃಪಕಾಂತೆಯೊಳ್‌ ಬಹುಕಲಾನೈಪುಣ್ಣಮುಂ ಪುಣ್ಮಮುಂ | 
(ಚಂದ್ರಪು. ೩-೨೬). [ಸಂ.] | | ಸೇಸೆಯಿಡು (ಕ್ರಿ). = ಸೇಸೆಯಿಕ್ಕು: ಮದನವಾಣಿಗಳು ಪರಸಿ ಮುತ್ತಿನ ಸೇಸೆ 
ಸೇಶ್ವರಸಾಂಖ್ಯ (ನಾ). ಈಶ್ವರನ ಅಸ್ತಿತ್ವವನ್ನು ಒಪ್ಪುವ ಒಂದು ಪಂಗಡ ; ` ಯಿಟ್ಟರು (ಹಚಕಾ. ೩-೩೦). (ಸೇಸೆ, 4 ಇಡು] 
ಮತ್ತು ಆ ಪಂಗಡಕ್ಕೆ ಸೇರಿದವನು: ಈ ಯೋಗದರ್ಶನವು ಈಶ್ವರನನ್ನು 130| ಸೇಸೆವಿಡಿ (ಕ್ರಿ). ಮಂಗಳಾಕ್ಷ: ತೆಯನ್ನು ಕೈಯಲ್ಲಿ ಹಿಡಿ: ಮಂಗಳಾರತಿವಿಡಿದು 
ಒಪ್ಪುವುದರಿಂದ . . .ಇದನ್ನು *ಸೇಶ್ವರಸಾಂಖ್ಕ' ವೆಂದೂ ಕರೆದಿದ್ದಾರೆ (ಭಾರದ. ೧೨೭); | | ಸೇಸೆವಿಡಿದಮರಕಾಮಿನಿಯರೈದೆ (ಸಿದ್ದರಾ. ೧-೫೬). (ಸೇಸ್ಮ + ಪಿಡಿ, 
ಇವರಲ್ಲಿ ಕೆಲವರು ಶಾಶ್ವತವಾದ ಈಶ್ವರನನ್ನು ಅಂಗೀಕರಿಸಿರುವುದರಿಂದ | | ಸೇಹುಣ “ಸೇವುಣ' ನೋ. 
ಸೇಶ್ವರಸಾಂಖ್ಯರೆಂದು ಅವರಿಗೆ ಪ್ರಸಿದ್ದಿ (ಒಂದಸಾ. ೪). [ಸಂ.) | | ಸೇಳೆ (ನಾ). (ಕರಾ) ಬೆಡಗು; ಒಯ್ಕಾರ; ಬಿನ್ನಾಣ: ಅವಳು ಸೇಳೆಮಾಡಿ 
ಸೇಸ (ನಾ). ೧. ಉಳಿಕೆ; ಬಾಕಿ: ಶೇಷ - ಸೇಸ, ಶೇಷೆ - ಸೇಸೆ (ಶಮದ. ೨೫೩ ಪ್ರಯೋ). | | ಹೊರಟುಹೋದಳು (ಮರಮ. ೧೦೮): ಮುಬ್ರಿನಿಂದ ಮಾತಾಡಿಸಿದರೆ ಇದೇನು ನಿನ್ನ ಸೇಳೆ 
೨. ಆದಿಶೇಷ: ವಿಸವಂತಂ ಸೇಸಂ, ಆೆಕ್ಕೆವಂತಂ ಗರುಡಂ (ಶಬ್ದಾನು. ೪೦೨ ಪ್ರಯೋ); (ಆ (ಪ್ರಶ್ನೆ. ೯೪): ನಮ್ಮ ಹುಡುಗಿಯರೋ ? ಅವರ ನಾಚಿಕೆಯೇನು, ಅವರ ಸೇಳೆಯೇನು ? 
ರಾಮರಾಜ್ಯವಂ ಸೇಸಂ ಬಣ್ಣಿಸಲಾರ್ತನಿಲ್ಲ೦ (ರಾಮಾಶ್ಚ. ೮-೪). [ಆ ಸಂ. ಶೇಷ] | (ಹೊಸಕ್ತಿ. ೨೧೮). (ಇ- ತುಳು. ಶೇಲೆ, ಸೇಳೆ] 


ಸೇಸಕ್ಕಿ (ನಾ). ಮಂಗಳಕಾರ್ಯಗಳಲ್ಲಿ ಉಪಯೋಗಿಸುವ ಅಕ್ಷತೆ; | ! ಸೇಖ್‌ "ಸೀಜು' ನೋ. 


ಮಂತ್ರಾಕ್ಷತೆ: ಬೈತಲೆಯೊಳ್‌ ಕುಂದದ ಸೇಸಕ್ಕಿ ಸೊಗಯಿಕುಂ ಜೋಗಿಣಿಯಾ | | ಸೇಬ್ಪಿಡು (ಕ್ರಿ ಸೆಟೆ; ಸೆಡೆದುಕೊಳ್ಳು: ""ಸೇಡುಪಟ್ಟಂಗೆ ಸೇಬ್ಪಟ್ಟನೆಂಬುದು'' 


(ನೇಮಿಪು. ೧೨-೧೫೧). [ಸೇಸೆ 3 ಇಕ್ಕು! 


(ಲೀಲಾವ.೪-೭೮); ದೆಸೆವಲಿಗೊಟ್ಟು ದಿಗ್ಬಂಧನವನೆ ಮಾಡಿ ಎಸೆವ ನೀರ್ಗಂಪು ಸೇಸಕ್ಕಿ | (ಸಂಜೀವ. ೨೨): ಡಕಾರಕ್ಕಾದೇಶಮಾದ ಅಟಕ್ಕಂ ಪ್ರಯೋಗಂ - ಕಾಲ್ಯಿಚ್ಚು . . . 
- ಹೊಸಹಣ್ಣಳಿಂದರ್ಚಿಸಿದನು (ಶ್ರೀಪಾಲ. ೮-೪೦). (ಸೇಸೆ * ಅಕ್ಕಿ! 40| ಸೆ[]ಬ್ಪಟ್ಟಂ, ನೀರಟೆ (ಶಮದ. ನ. ೨೯ ಪ್ರಯೋ). 1ಆ ಸೇಡುವಡು। 
ಸೇಸಿಕ್ಕು `ಸೇಸೆಯಿಕ್ಕು' ನೋ. ಸ್ಕೈ "ಸಯ್ಮ್‌' ನೋ. 


ಸೇಸೆ, ಶಾಸೆ (ನಾ). ಮಂಗಳಾಕ್ಷತೆ; ಮಂತ್ರಾಕ್ಷತೆ: ಪೊಡೆವಟ್ಟು ಸೇಸೆಗಳನಿಕ್ಕಿದ ಸ್ಕೈ "ಸಹಿ' ನೋ. 
ಬಬೌಕ್ಕೆ (ವಡ್ಡಾರಾ. ೧೩೧-೧೯); ಮುತ್ತಿನ ಸೇಸೆಗಳನಿಕ್ಕಿದರ್‌ ಮಾನಿನಿಯರ್‌ (ಪಂರಾಮಾ. | | ಸ್ಕೈ 'ಸಯ್ಸ್‌' ನೋ. 
೫-೯೨): ಪರಮಹರುಷದಿ ಶಂಭುಗಾ ದಿನ ಸುರರು ಸೇಸೆಯನಕ್ಕಿ . . . ತುತಿಸಲ್ಮೆ ಸೈಂದವ (ನಾ). ಸಿಂಧುದೇಶಕ್ಕೆ ಸಂಬಂಧಿಸಿದುದು: ಧಕಾರಕ್ಕೆ ದಕಾರಂ . . . 
(ಸಂಭವ. ೧೦-೨೯); ನೆಟ್ಟನೆ ರಣವ ಜಯಿಸು ಎಂದು ಸೇಸೆಯನಿಟ್ಟಳು ಸಿರಿಮುಡಿಯಲ್ಲಿ |45 ಸೈಂಧವ - ಸೈಂದವ (ಶಮದ. ೨೫೫ ಪ್ರಯೋ). ಆ ಸಂ. ಸೈಂಧವ) 
(ಮೋಹತ. ೩೩-೬೧); ಮದುವೆಗೆ ತಂದ ಅಕ್ಕಿ ಸೇಸೆಗೆ ತೀರಿ ಹೋಯಿತು (ಗಾದ). ಶಾಸೆ: ಸೈಂದುಪ್ಪು (ನಾ). ಒಂದು ಬಗೆಯ ಉಪ್ಪು: ಇವಕ್ಕೆ ಮಜ್ಜಿಗೆ ಮತ್ತು ಚೂರು 


ಸೈಂಧವ ೮೭೦೦ ಸೈಗೋಲ 


ಸೈಂದುಪ್ಪು ಹಾಕಿ ಹಸಿವೆಗೆ ತಕ್ಕಷ್ಟು ಕೊಡುವುದು ಲೇಸು (ಮನೆಮ. ೧೬). 


| | ಸೈಕಲ್‌ರಿಕ್ನಾ (ನಾ). ಸೈಕಲ್ಲಿನಂತೆ ಪೆಡಲು ತುಳಿಯುವುದರಿಂದ ಮುಂದೆ 
[ಆ ಸೈಂದವ *- ಉಪ್ಪು] | 
ಲ್ಲ | 


| 

| ಹೋಗುವ, ಹಿಂಭಾಗದಲ್ಲಿ ಸಾಮಾನುಗಳನ್ನಿಡಲು ಅಥವಾ ಜನರು 
ಸೈಂಧವ (ಗು). ೧. ಸಮದ್ರಕ್ಕೆ ಸೇರಿದ; ಕಡಲಿನ. ೨. ಸಿಂಧುದೇಶಕ್ಕೆ ಕೂರಲು ಅನುಕೂಲವಿರುವ, ಮೂರುಚಕ್ರಗಳುಳ್ಳ ಒಂದು ಬಗೆಯ 
ಸಂಬಂಧಪಟ್ಟ: ಸೈಂಧವ ಸಂಸ್ಕೃತಿಯೆಂಬುದು . . . ಎರಡು ಮಹಾನಗರಗಳಲ್ಲಿ | ವಾಹನ: ಕಂಡಕ್ಟರ್‌ ಸೂರಪ್ಪ . . . ಹೊರಟ, ಒಂದು ಸೈಕಲ್‌ರಿಕ್ಷಾ ತರಿಸಿಕೊಂಡು 
"ತ್ತು (ದ್ರಾವಿ. ೨೨. (ನಾ). ೩. ಒಂದು ಬಗೆಯ ಉಪ್ಪು: ಭವದೀಯ ವನಾಯುಜ ಜ |6| | ಬೆಂಗ ೭) [ಸೈಕಲ್‌ (« ಸೈಕಲ್ಲು) *- ರಿಕ್ಷಾ] 


ಹಯನಿವಹಂ ಕೇಳ್‌ ಮೂರಿವಿಟ್ಟು ನಿಶ್ವಾಸಂ ಸೈಂಧವಮಂ ಮಾಸಿಸೆ ಸೊಗಯಿಸಿತು | | ಸೈಕಲ್ಲು » ಸೈಕಲ್‌ (ವಾ). ಕಾಲುಗಳನ್ನು ಪೆಡಲುಗಳ ಮೇಲೆ ಒತ್ತಿ ನಡೆಸುವ 


(ಶಾಂತಿಪು. ೫-೯೨)- ಲೊಕ್ಕಿಚಿಗುರು, ಸೈಂಧವ, ಮೆಣಸು ಈ ಮೂರನ್ನೂ ಸಮಭಾಗವಾಗಿ | | ಎರಡು ಚಕ್ರಗಳ ವಾಹನ; ಬೈಸಿಕಲ್ಲು : ಸೈಕಲ್ಲು ಕೂಡ ಏನೋ ಕೆಟ್ಟುಹೋಗಿತ್ತು 
ಅರೆದು ಬಿಸಿನೀರಿನಿಂದ ಕೊಡಲು ವಾತಜ್ವರ ಪರಿಹಾರವಾಗುವುದು (ಸಕವೈ.೬೩). | (ಆಲಹೂ. ೪೯). ಸೈಕಲ್‌: ಸೈಕಲ್‌ನಲ್ಲಿ ಹೋಗಿ ಬನ್ನಿ (ರೂಪಸಂ. ೬). 

೪. ಸಿಂಧೂದೇಶ ಮತ್ತು ಅಲ್ಲಿಯ ಜನ: ಸೈಂಧವರ ಲಾವಣ್ಮ ಮಣ್ಮಣಸು [ಆ- ಇಂ. cycle] 

(ಸೂರ್ಯಟಾ. ೪೯-೧೬). ೫. ಸಿಂಧುದೇಶದ ಕುದುರೆ: ಬಿಸ ಕಾಂಭೋಜಕ ಬಾಹ್ಲೀಕ 110! ಸೈಕಾಗ್ರಮನಸ್ಕ (ನೌ). ಒಂದೇ ವಿಷಯದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ 
ಸೈಂಧವಾರಟ್ಟ ತೈತಿಲಂ ವಾನೇಯಂ ಪೆಸರ ಕ್ಷೇತ್ರದ ಹಯಕಾ ಪೆಸರೆ ವೆಸರ್‌ ` | ದವನು; ಏಕಾಗ್ರಚಿತ್ತದಿಂದಿರುವವನು: ಕೈಕಾಲ್‌ ಸುರುಳ್ಹು ನಡುಗದೆ 
(ಆಶ್ವಖಾ. ೬-೭೬೭); ಸಂಜೋಗದಮಳಸ್ಕೆಂಧವಗಳಂ ಪಡಿದರಿಕ್ಕೆಲದಲ್ಲಿ (ಭಾವಚಿಂ. ೮-೩). | ಸೈಕಾಗ್ರಮನಸ್ಮನಾಗಿ ಭರವಸದಿಂ ಬಪ್ಪಯ್ಕಿಲ್ಲಳ್ಳದೆ ಪಲ್ಮಂಕ್ಕಕಾಸನದಿರ್ಪ ಸಾಹಸಂ 
೬. ಮಹಾಭಾರತದ ಒಬ್ಬ ವೀರ; ಜಯದ್ರಥ: ತನತನಗೆ ಸೈಂಧವನ | ಪಜರ್ಗುಂಟೇ (ಸುಕುಮಾ. ೪-೧೨). 1ಸಂ.) 


ಬೆಂಗಾಹಿನ ಭಟರು ಭಾರಣೆಯಲೊದಗಿದರು (ಕುವ್ಮಾಅ. ೨೨-೩೧). ಪಿ. ಚಂದ್ರ; | ಸೈಗರೆ "ಸಯ್ಗ?್‌' ನೋ. 
ತಿಂಗಳು. ಆ. ಗಿಳಿ; ಶುಕ. ೯. ವಿಷ: ""ಲವಣಂ ರಾಕೇಂದು ವಿಷ ತುರಂಗಂ ತಾ lis] ಸೈಗಲ್‌ "ಸಯ್ಗಲ್‌' ನೋ. 
ಕೀರಕ್ಕೈದು ಸಲುವ ಸೈಂಧವಶಬ್ದಂ''(ನಾನಾಕ. ೨೬). ೧೦. ಒಂದು ಬಗೆಯ ಸಸ: | | ಸೈಗುಟ್ಟು (ಕ್ರಿ). ಸರಿಯೆಂದು ಹೇಳು; ಒಪ್ಪು: ಊರಿಗೆ ಹೋಗುವುದೇ ಒಳ್ಳೇಡು 
*"ನದೀಜಃ- ತೊಡ್‌ಗಣಿಗಿಲು, ಮತ್ತಿ, ಸೈಂಧವ, ಕಡವ'' | | ಎಂದು ಸೈಗುಟ್ಟಿಬಿಟ್ಟರು (ಪತಿ. ೧೦); ವ್ಯಾಪಾರದ ಯೋಚನೆಗೆ ಸಾಂಬನೆಂದುದಕ್ಕೆ 
ದಷ್ಟಪುಷ್ಟವಾಗಿ ಎತ್ತರವಾಗಿರುವವನು; ಆಜಾನುಬಾಹು: ಅವನಿಗೇನು | ಸೈಗುಟ್ಟಿದೆ (ತ್ಮಾಗವು. ೬೭). (ಸ್ಕೈ (ಆ ಸಯ್ಮ್‌) *- ಕುಟ್ಟು] 
ಒಳ್ಳೆಯ ಸೈಂಧವನಾಗಿ ಬೆಳೆದಿದ್ದಾನೆ (ರೂಢಿ). (ಸಂ.] | | ಸೈಗುಡು (ಕ್ರಿ). ಒಪ್ಪಿಗೆ ನೀಡು; ಸಮ್ಮತಿಸು: ತಪಿಪ ಕಾಮನ ಕರೆಗೆ ಸೈಗುಡುವ 
ಸೈಂದವಲವಣ (ನಾ). ಒಂದು ಬಗೆಯ ಉಪ್ಪು: ಆಡುಸೋಗೆ - ಈ ಚಿಗುರಂ 20| ಳಂತೆ! (ನಡದಾ. ೬ ೪೦೬). (ಸ್ಕೈ (£ ಸಯ್ಮ್‌) * ಕುಡು (ಆ ಕೊಡ್ಕು)] 
ಸೈಂಧವಲವಣ ಸಹ ಅರೆದು ನುಂಗಲು ಶ್ಲೇಷ್ಮ ಕಳೆದು ಬೀಳುವುದು (ಏವೈವಿ. ೧). ಸೈಗೆ “ಸಯ್ಗೆ' ನೋ. 
[ಸಂ.) | ಸೈಗೆಡಪು "ಸಯ್ಯೆ ಡಪು' ನೋ. 
ಸೈಂಧವಿ (ನಾ). [ಸಂಗೀತ] ಒಂದು ರಾಗದ ಹೆಸರು: ಠಕ್ಕೆ ಸೈಂಧವಿ . . | ಸೈಗೆಡಹು “ಸಯ್ಗೆಡಪು' ನೋ. 
ಉಪಾಂಗವೆಂಬೆಂಟು ಷಟ್‌ಸ್ವರಜಾತಿಯಿಂದಾದ ರಾಗಂಗಳು (ವಿವೇಕ. ೧೮೭). | ಸೈಗೆಡೆ “ಸಯ್ದೆಡೆ' ನೋ. 
(ಸಂ. ಸ್ಕಂಧವೀ। ಸೈಗೆವಾತು (ನಾ). ಸನ್ನೆಮಾತು: ತನ್ನ ದನಿಯಲಿ ಕರೆದು ಹತ್ತಿರ ಸಾರಿ ಎನ್ನಲಿ ತನ್ನ 
ಸೈಂಹಿಕೇಯ (ನಾ). ಸಿಂಹಿಕೆಯ ಮಗ; ರಾಹು: ಅಂತು ನೀಡೆ ನೀರನೀಂಟಿ ಶಶಿಕಳೆ | ಆ ಸೈಗೆವಾತಲಿ ಒರೆದ; ಬಲ್ಲೆನು ನಾನು ಅವನಾ ಸನ್ನೆಯ (ಮೂಕ. 6). 
ಗಳಂ.ಮೆಲ್ವ ಸೈಂಹಿಕೇಯನಂತೆ «ಕಾದಂಪೂ. ೧೭೪): ದಶಮುಖಂ . . . ಜನಕಸುತೆಯಂ | [ಸೈಗೆ (ಆ ಸಯ್ಗೆ) *- ಮಾತು] 

. ಶಶಿಕಲೆಯಂ ಸೈಂಹಿಕೇಯನುಯ್ವಂತುಯ್ದಂ (ಪಂಠಾಮಾ. ೯-೧೦೨).  [ಸಂ.] | ಸೈಗೈ (ಕ್ರಿ). ಸರಿಮಾಡು; ಯಜುಗೊಳಿಸು: ಇನಿತಿನಿತು ದೋಷಂಗಳಿರೆ ಸಾಧನಗಳಿಂ 
ಸೈಕ "ಸಯ್ಯ' ನೋ. | ಸೈಗೈದು ಸತೃತಿಯೆನಿಸಿ ಘನತೆಯ ಮೆರೆವ ಬುಧಕವಿಗಳಿಗೆ ವಂದಿಸುವೆ 
ಗ 
| 


25 


ಸೈಕತ (ಗು). ೧. ಮರಳಿನಿಂದ ತುಂಬಿದ; ಉಸುಕಿನೆ: ಆ ವಾರಿಧಿಯ ತೀರದಲ್ಲಿ ಆ 30] (ಆನಂರಾ. ೧-೧-೮). [ಸ್ಕೈ (ಆ ಸಯ್ವ್‌) ಕ್ಕೆ (ಆ ಕೆಯ್‌,)) 
ಸೈಕತಭೂಮಿಯಲ್ಲಿ . . . ಆ ಮೂರ್ತಿಯು ನಿಂತಿತ್ತು (ಕಪಾಕುಂ. ೧೪). (ನಾ). | | ಸೈಗೊಟ್ಟ, ಸಯಿಗೊಟ್ಟ. (ನಾ). ಗಂಗವಂಶದ ಒಬ್ಬ ರಾಜನ ಹೆಸರು; F 
೨. ಮರಳು; ಉಸುಕು: ಸೈಕತದ ಲಿಂಗಮನೆಯ್ದೆ ಭರದೆ ಪೂಜಿಸಿ (ಆರಾಚ. ೪-೨೫); ಸು.೮೦೦ರಲ್ಲಿದ್ದು  ಶಿವಮಾರಮತವೆಂಬ ಗಜಶಾಸ್ತ್ರವನ್ನು ಬರೆದ 
ಎಣಿಸಬಹುದಾಗಸದ ತಾರಾಗಣಗಳನು ತ್ರೈಭುವನದೊಳಗಿಹ ತೃಣಗಳನು ಬಹುನದಿಯ ಶಿವಮಾರನ ಇನ್ನೊಂದು ಹೆಸರು: ಶ್ರೀಶಿವಮಾರದೈವ ಪ್ರಥಮನಾಮಧೇಯ: 
ಸೈಕತಗಳನು (ಉತ್ತಕ. ೩೩-೧೨). ೩. ನೀರಿನ ಮಧ್ಮದ ಮರಳಿನ ದಿಣ್ಣೆ: ""ಫುಳಿನಮೆನೆ | ಸೈಗೊಟ್ಟಾ ಪರ ನಾಮಾ ಕನೀಯಾನ್‌ ವಿಜಯಾದಿತ್ಯ: (ಮೈಆರಿ. ೧೯೨೧, ೧೦-೪೧; 963); 
ಸೈಕತಮೆನಲು ದ್ವೀಪಮೆಂದೆನಲು ಮಳಲೊಟ್ಟಲಕ್ಕು''(ಮಂಗರಾ. ೧೨೨-೧೧). [ಸಂ.] [35] ವೀರಮಾರ್ತ್ತಂಡದೇವನೆನಿಸಿದಾತನ ಮಗಂ ಶಿವಮಾರದೇವಂ ಸೈಗೊಟ್ಟನೆಂಬೆರಡನೆಯ 

ಸೈಕತಮಣಿ (ನಾ). ಮರಳಿನ ಕಣ: ಎಣಿಸಬಹುದೂರ್ವರೆಯ ಸೈಕತಮಣಿಯ | | ಪೆಸರಂ ತಾಳ್ವಿ ಶಿವಮಾರಮತಮೆಂದು ಗಜಶಾಸ್ತ್ರಮಂ ಮಾಡಿ (ಎಕ. ೪॥॥, ನಗರ. ೩೫-೩೩; 


ನೊಯ್ಕಾರದಲಿ (ಕಾವಾ. ೪-೫೨) ಸಂ.) | 1077). ಸಯಿಗೊಟ್ಟ: ಶ್ರೀಪುರುಷಂ ಶಿವಮಾರಂ ಭೂಪಾಳ ಕೃತಾಂತಭೂಪನಾ 
ಸೈಕತಸ್ಥಳ (ನಾ). ಮರಳಿನಿಂದ ತುಂಬಿದ ಸ್ಹಳ: ತೊಚೆಯ ಸೈಕತಸ್ತಳದೊಳ್‌ | ಸಯಿಗೊಟ್ಟಂ (ಎಕ. ೪, ಶಿಕಾರಿ. ೫೭ ೮; 1115). (| 

ರತ್ನಮಂಟಪಮನೆತ್ತಿಸಿ (ಪಂರಾಮಾ. ೧೦-೧೭೯ ವ). [ಸಂ. ಸೈಕತಸ್ತಲ] | ಸೈಗೋಡು “ಸಯ್ಗೋಡು' ನೋ. 
ಸೈಕತೋದ್ದೇಶ (ನಾ). ಎ ಸೈಕತಸ್ತಳ: ಅತಿಮನೋಹರತರ ಸೈಕತೋದ್ದೇಶ |0| ಸೈಗೋಲ್‌ "ಸಯಿಗೋಲ್‌' ನೋ. 

ದೊಳರಸಿಯರುಂ ತಾನುಂ ಕುಳ್ಳಿರ್ದು (ಶಾಂತಿಪು. ೯-೭೯ ವ). (ಸಂ. ಸೈಗೋಲ (ನಾ). ನಿಪುಣನಾದ ಬಿಲ್ಲಾರ: ತೆಗೆದಿಸೆ ಸೈಗೋಲರ್‌ ಸೆಚೆಗೋಲುಂ 


ಸೈಕನೆ "ಸಯ್ಮನೆ' ನೋ. | | ಪೆಣನುಮೊಡನೆ ಕೆಡೆದುವು (ಪಾರ್ಶ್ವ ೩-೧೧೫). 

ಸೈಕಲ್‌ "ಸೈಕಲ್ಲು' ನೋ. | | ಸೈಗೋಲ ಪಾರ್ಥ ವ ಬಾಣಪ್ರಯೋಗದಲ್ಲಿ ಅರ್ಜುನನಂತೆ ನಿಪುಣ 

ಸೈಕಲ್‌ಕಚ್ಚೆ (ನಾ). ಸೈಕಲ್ಲು ಹತ್ತಲು ಅನುಕೂಲವಾಗುವಂತೆ ಹಾಕಿ | | ನಾದವನು; ಒಂದು ಬಿರುದು: ಸೈಗೋಲ ಪಾರ್ಥ ಎಸುವರಾ ದಿವ್ಕತೇ ಭಾವ 
ಕೊಳ್ಳುವ ಕಚ್ಚೆ: ಹಳಬರಲ್ಲಿ ಕೆಲವರು ಈಗಲೂ ಸೈಕಲ್‌ಕಚ್ಚೆ ಹಾಕಿಯೇ ಸೈಕಲ್‌ 145| ಸಂವಚ್ಛರೇ ಜ್ಮೇಷ್ಟಮಾಸೇ . . . ದತ್ತಮ್‌ (ಇಆ. ೫1೪, ೧೪೧-೧೯: 12ನೆಯ ಶತ). 
ತುಳಿಯುತ್ತಾರೆ (ರೂಢ). [ಸೈಕಲ್‌ (ಆ ಸೈಕಲ್ಲು) 4 ಕಚ್ಚೆ] [ಸೈಗೋಲ್‌ (« ಸಯಿಗೋಲ್‌) + - ಆ, 


ಸೈಟು ೮೭೦೧ ಸೈನೆಗಳ್‌ 


ಸೈಟು (ನಾ). ಮನೆಕಟ್ಟುವ ನಿವೇಶನ: ಖಾಲಿ ನಿವೇಶನವನ್ನು ಯಾರೋ ಕೊಂಡು ತಯಾರಿಸಲು ಬಳಸುವ ಒಂದು ಬಗೆಯ ಕಾಳು; ಸೀಮೆಅಕ್ಕಿ; ಸಾಬೂದಾಣ: 
ಸೈಟುಗಳಾಗಿ ವಿಂಗಡಿಸುತ್ತಿದ್ದರು (ತಾಯಿಕ. ೨೦೧). [<- ಇಂ. Site] ಶಾವಿಗೆ ಸೈದಾಣಿ ಸೌತಿಬೀಜ ಉಗರೊತ್ತು ಬೇವಿನ ಹೂ ಪರಡೀಯ ಮಾಡಿದರು 
ಸೈತಕ್ಕರ (ನಾ). [ಛಂದ] ನೇರವಾದ ಗೆರೆಯ ಚಿಹ್ನೆ (ಲಘುಚಿಹ್ನೆ)ಯುಳ್ಳ ನವಯುವತಿಯರು ಸಂಭ್ರಮದಿ (ಒದ್ದಪು ೧೭-೩೧). ಸೈದಾನ್ಮ : ಶಾಂವೀಗಿ ಸೈದಾನ 


ಅಕ್ಷರ; ಲಘು ಅಕ್ಬರ; ೫ ಇಂಗ್ಲಿಷ್‌ ಸಾಹಿತ್ಯವು ನಮ್ಮಲ್ಲಿ ಪ್ರಚಲಿತವಾಗು |, | ಮಾವಿನುಪ್ಪಿನಕಾಯಿ ಮ್ಮಾಲ ಕುರಡೀಯ ಇಡವೂದ (ಮಲ್ಲಿಗೆ. ೬೩. "ಸಾಬೂದಾಣೆ' 
ವುದಕ್ಕೆ ಮೊದಲು, ಕನ್ನಡಛಂದಸ್ಸಿನಲ್ಲಿ ಗುರುವಿಗೆ ೪ ಚಿಹ್ನೆಯು, ಲಘುವಿಗೆ | | ಪರಾ. (ಆ- ಮರಾ. ಸಾಗೂದಾಣಾ, ಸಾಬೂದಾಣಾ। 
| ಚಿಹ್ನೆಯು ಬಳಕೆಯಲ್ಲಿ ಇತ್ತು: ಗುರುವಕ್ಕುಂ ಮುಂತೊತ್ತಕ್ಕರಮಾಗಿರೆ ಪಿಂತೆ | | ಸೈದಾನ್ಮ "ಸೈದಾಣಿ' ನೋ. 
ನಿಂದ ಸೈತಕ್ಕರಮುಂ ಗುರುವೊತ್ತುಗಳಿಂದಕ್ಕುಂ ಪರಮಾರ್ಥಂ (ಛಂದೋಂಬು. ೧-೩೪). | | ಸೈದಾನ್ನ "ಸಯದಾನ' ನೋ. 
(ಸೈತ, (ಆ ಸಯ್ತ್ತು) *- ಅಕ್ಕರ] | | ಸೈದಾರಿ (ನಾ). ನೇರವಾದ ದಾರಿ; ಸರಿಯಾದ ಮಾರ್ಗ: "ಸೈದಾರಿದೆಗೆ' ಪರಾ. 
| 
| 


ಸೈತನೆ 'ಸಯ್ತನೆ' ನೋ. [ಸ್ಕೈ (ಆ ಸಯ್ಮ್‌) 4 ದಾರಿ] 


ಸೈತಾನ್‌ “ಸೈತಾನ' ನೋ. 10| ಸೈದಾರಿದೆಗೆ (ಕ್ರಿ). ನೇರವಾದದಾರಿಯಲ್ಲಿ ಹೊರಡು; ನೆಟ್ಟಗೆ ಹೋಗು: 


ಸೈತಾನ , ಸೈತಾನ್‌ (ಗು). ೧. ದುಷ್ಟತನದ; ನೀಚಸ್ವಭಾವದ: ಈ ಸೈತಾನ ! | ಮುರಾರಿವದನವನೀಕ್ತಿಸದೆ ಸೈದಾರಿದೆಗೆದನು ನಿಳಯದತ್ತಲು (ನಿಬಾಗ. ೧೦-೭೧-೪೪). 
ಮಂಗೋಲರನ್ನು ಯೂರೋಪಿಯನರು ಟಾರ್ಟರರೆಂದು ಕರೆದರು (ಪ್ರವಾಇ. ॥ ೧); | i (ಸೈದಾರಿ ೬ ತೆಗ್ಗ/ ಣಾ 
ಹೆಣ್ಣಾದವಳು ಸೈತಾನವಂಶಕ್ಕೆ ಸೇರಿದರೂ ಚಿಂತೆಯಿಲ್ಲ (ಕಾವ. ೧೯೪). (ನಾ). ! | ಸೈದ್ಹಾಂತಿ (ನಾ). ಸಿದ್ದಾಂತಗಳನ್ನು ಪ್ರತಿಪಾದಿಸುವವನು: ತ್ರೈವಿದ್ಮಾಸ್ತದ 
೨. ಭೂತ, ಪಿಶಾಚಿ ಮುಂತಾದ ದುಷ್ಟಶಕ್ತಿ; ಪಾಪಪ್ರೇರಕಶಕ್ತಿ : ಮನಸ್ಸೆಂದರೆ | | ರೆಂದೀ ಧರೆ ಬಣ್ಣಿಪುದು ದಿವಾಕರನಂದಿದೇವಸ್ಯೆದ್ದಾಂತಿಗಳಂ (ಸುಕುಮಾ. ೧-೨೮). (ಸಂ. 


ಸೈತಾನನ ಕಾರಖಾನೆ (ನಾಪೋಲೀ. ೨೭೧). ೩. ಕ್ರೈಸ್ತಧರ್ಮದ ಪ್ರಕಾರ ಮನುಷ್ಯನನ್ನು [15] ಸೈದ್ಧಾಂತಿಕ (ಗು). ೧. ಸಿದ್ಧಾಂತಕ್ಕೆ ಸಂಬಂಧಿಸಿದ. (ನಾ). ೨. ಎ ಸೈದ್ದಾಂತಿ; 
ಪಾಪಕ್ಕೆ ಪ್ರೇರಿಸಿ ದೈವಭಕ್ತಿಯನ್ನು ತಪ್ಪಿಸಿ ಭ್ರಷ್ಟನನ್ನಾಗಿ ಮಾಡುವ | ಮಿಕ್ಕರನೆಣೆಯೆಂಬುದೆ ವೀರಣಂದಿಸೈದ್ದಾಂತಿಕರೊಳ್‌ (ಪಂರಾಮಾ. ೧-೨೬). (ಸೆಂ.] 
ಭಗವದ್ವೈರಿ; ಪಾಪಪುರುಷ: ಸೈತಾನನ (5207) ಶೋಧನೆಗೆ ಒಳಗಾಗಿ ಅದರಲ್ಲಿ | | ಸೈದ್ಧಾಂತಿಕಚಕ್ರವರ್ತಿ (ನಾ). [ಜೈನ] ಷಟ್‌ ಖಂಡಾಗಮವನ್ನು ಪೂರ್ಣವಾಗಿ 
ಗೆದ್ದು ಬಂದನು (ಗೊಲ್ಲೊಥಾ. 8 ಮುನ್ನುಡಿ). ೪. ದುಷ್ಪವ್ಯಕ್ತಿ; ನೀಚಸ್ವಭಾವದ | | ಅಭ್ಕಾಸಮಾಡಿದವನು; ಜೈನಸಿದ್ದಾಂತದಲ್ಲಿ ಸ್ವಾಮಿತ್ವವನ್ನು ಪಡೆ 
ವ್ಯಕ್ತಿ: ಅವನೊಬ್ಬ ಸೈತಾನ, ಯಾವ ಕೆಟ್ಟ ಕೆಲಸಕ್ಕೂ ಹೇಸುವುದಿಲ್ಲ (ರ). | | ದವನು: ಸೈದ್ವಾಂತಿಕಚಕ್ರವರ್ತಿ ಮುನಿಚಂದ್ರಮುನೀಂದ್ರನ್‌ ವಂದ್ಮನುರ್ವಿಯೊಳ್‌ 
ಸೈತಾನ್‌: ೨. ಕಲ್ಲು ಮಣ್ಣೂ ಪೂಜಿಪ ಜನರ ಸಭ್ಮರ ಮಾಡಲು ಒಟ್ಟಿಗೆ ಮಾಡಲು [20| (ಚಂದ್ರಪು ೧-೨೭). . !ಸಂ. ಸೈದ್ದಾಂತಿ ಚಿಕ್ರವರ್ತಿನ್‌] 

ದೇವರು ಯೋಚಿಸಿ ಹೊರಟನು ಮುಂದೆ ಒಡನೆಯೆ ಸೈತಾನ್‌ ಹೊರಟನು ಹಿಂದೆ | ಸದ್ಯ (ನಾ). ಸಾಗುವಳಿ; ಜಮಾನನ್ನು ಹಸನುಮಾಡುವುದು: ಈ ೧೦೦ ಎಕರೆ 
(ಕವಿಸೋ, ೫-೮). ೪. ಅಯ್ಕೋ! ನರಸಿಂಹನಾಯಕ . . . ಸೈತಾನ್‌, ಸೈತಾನ್‌ 


ಇರುವ ಹೊಲ ನನ್ನದು. ನಾನೇ ಈ ಭೂಮಿ ಸೈದ್ಧಮಾಡುತ್ತೇನೆ (ಎಜಯ. ೨೧೯). 
(ರಾಜಯೋ. ೧೪೧). [4 ಆರ. ಹಿಂ. ಶೈತಾನ್‌; ಮರಾ. ಸೈತಾನ್‌. / ಇಂ. Satan | 


| (ಇ- ತೆಲು. ಸೇದ್ಯ) 
ಸೈತಾನಿ (ಗು). ೧. ಎ ಸೈತಾನ್‌ ೧: ಸೈತಾನಿಶಕ್ತಿಗಳ ಸಂಪೂರ್ಣ ಸದೆಬಡಿದು ಸೈಧನ "ಸಯದಾನ' ನೋ. 
(ಮಾನಸ. ೫೬-೧); ವಿಷ್ಣೂಾನಿಗಾಗುವ ಪರಿತಾಪ ಹಾಗೂ ಕುಡಚಿಯ ಸೈತಾನೀ ನಗೆ |25| ಸೈಧಾನ "ಸಯದಾನ' ನೋ. 
(ಸಮಜ. ೩೯. ಪಿಕೆ. (ನಾ). ೨. ವ ಸೈತಾನ ೨: ಗಂಭೀರಸ್ವರದಿಂದ ಅರಚುತ್ತ | | ಸೈಧಾರೆ (ನಾ). ಧಾರಾಕಾರವಾಗಿ ಸುರಿಯುವ ಮಳೆ: ಸರಳ ಸೈ(ಪಾಕಾಂ. ಚೌ] 
ಹಾ! ಸೈತಾನಿ (ಪಿಶಾಚಿಯೆ) ಎಂದು ಕೂಗಿದನು (ಕೋಹಿನೂ. ೬೬). | | ಧಾರಯಲಿ ಹಾಯ್ದವು ಕರುಳು ಕಬ್ಬುನ ಕೋಲಿನಲಿ ಕತ್ತರಿಸಿದವು ಕಾಲುಗಳು 
(4 ಹಿಂ. ಶೈತಾನೀ। ! | (ಕುವ್ಯಾಭೀ, ೮-೧). (ಸ್ಕೈ (ಇ. ಸಯ್‌) 4 ಧಾರೆ! 
ಸೈತಿಕ್ಕು (ಕ್ರಿ). ನೇರಮಾಡು; ಸರಿಯಾಗಿಡು: ಮಹಾಶ್ವೇತೆ . . . ಷಟ್ಟರಣ | | ಸೈನಡೆ (ಕ್ರಿ). ನೇರವಾಗಿ ಸಾಗು;ನೆಟ್ಟಗೆ ಹೋಗು : ಬಳಿಕುತ್ತರೋತ್ತರಸರಣಿಯಲಿ 
ವ್ಯಾಲೋಲಕಣ್ಣೋತ್ರಲಮನಮರೆ ಸೈತಿಕ್ಕುತ೦ (ಕಾದಂಉ. ೪೯); ಯೋಗಪಟ್ಟೋದರಮಂ 30; ಸೈನಡೆದು ಹೊಕ್ಕನು . . . ಮಹಾವನಾಂತರವೆ («ಕುವ್ಕಾಅ. ೫-೩೫): ಹಲಧರನ 
[| 
| 
1 
| 
1 


25 


ಸೈತಿಕ್ಕುತುಂ . . . ಬಂದು ಪೊಕ್ಕಂ ನೃಪಸಭೆಯನಹಂಕಾರಿ ಮಾಯಾಭುಜಂಗಂ ಮೂರ್ತಿಯನು ಹೆಗಲಲಿ ಧರಿಸಿ ಸೈನಡೆಯೆ (ನಿಭಾಗ. ೧೦-೧೮-೨೮. 

(ಕಾವ್ಯಸಾ ೪೦೩). [ಸೈತ್ಯು (ಆ ಸಯ್ಲು) 1 ಇಕ್ಕು) (ಸ್ಕೈ (೬ ಸಯ್ಮ್‌) ೬ ನಡೆ] 
ಸೈತಿಡು "ಸಯ್ತಿಡು' ನೋ. ಸೈನಿಕ (ಗು). ೧. ಸೇನೆಗೆ ಸಂಬಂಧಿಸಿದ. (ನಾ). ೨. ಸೈನ್ಮ; ಪಡೆ: ಚರಿಸಿದಂ 
ಸೈತಿರ್‌ "ಸಯ್ತಿರ್‌' ನೋ. ಸೈನಿಕವನಾಕ್ಷಣಂ ನಾಲ್ದೆಸೆಯ ಧರಣಿ ತಗ್ಗಲು (ತುರಂಗ ೮೨-೧೫). ೩. ಸೈನ್ಕದ 
ಸೈತಿರಿಸು "ಸಯ್ತಿರಿಸು' ನೋ. 35, ಆಳು; ಭಟ; ಯೋಧ: ಸೈನಿಕನೊಬ್ಬನು ಹಾಲಿನ ಹರವಿಯನ್ನು ಹೊರುತ್ತಿದ್ದನು 
ಸೈತಿರು "ಸಯ್ತಿರ್‌' ನೋ. | | ವಾತ ೨೦೫). ೪. [ಛಂದ] ಅಕ್ಷರಛಂದಸ್ಸಿನಲ್ಲಿ ಪ್ರಸಿದ್ಧವಾದ ಇಪ್ಪತ್ತಾರು 
ಸೈತ್ಕು "ಸಯ್ದು' ನೋ. | | ಛಂದಸ್ಸುಗಳಲ್ಲಿ, ಪಾದವೊಂದಕ್ಕೆ ಹನ್ನೊಂದು ಅಕ್ಷರಗಳುಳ್ಳ "ತ್ರಿಷ್ಟುಪ್‌ 
ಸೈತ್ನು "'ಸಯ್ತ್ತು' ನೋ. | | ಛಂದಸ್ಸಿನ ಒಂದು ವೃತ್ತದ ಹೆಸರು: ಪಾದಪಾಶನಾರ್ಕಪಾವಕಂ ಲಗಂ . . . 
[| 


ಸೈತುವೋಗು (ಕ್ರಿ). ನಿರರ್ಥಕವಾಗು; ವೃರ್ಥವಾಗು. ನಿಂದೊಡಾಮೋದಗಂಧಿ ಕೇಳಿದೊಂದು ಸೈನಿಕಂ (ಛಂದೋಂಬು. ೨-೧೧೫). [ಸಂ.] 
ಸೈತುವೋದನ್‌ = ಅಪ್ರಯೋಜಕನಾದವನು: ಕವಿಕುಲ ಜಾತಿಗೀತಿಯ |0| ಸೈನಿಮಿರು (ಕ್ರಿ). ನೆಟ್ಟಗೆ ನಿಲ್ಲು; ಸೆಟೆದು ನಿಲ್ಲು: ದಳ್ಳುರಿದಿರುಳನಕ್ಷಿಗಳೊಳಗೆ 


ನೀಕ್ಷಿಸುವುದೆ ಮಾತಂಗಿಯನಭಿವರ್ಣಿಸಿದಾ ಬಾಣ ಸೈತುವೋದನೆ ಕೇಳ್ತಲ್‌ಯ | | ಪಸರಿಸಿ ಘುಡುಘುಡಿಸಿ ರೋಮಾಳಿ ಸೈನಿಮಿರೆ ಹಲುಮೊರೆದು (ಕುವ್ಮಾದ್ರೋ. ೧೩-೫೧); 
(ಕುರಾಸಾಂ. ೧-೯೬). !ಸೈತ್ಯು (ಆ ಸಯ್ತ್ತು) * ಪೋಗು, (ಆ ಪೋ,)) ಸಣ್ಣ ನಡು ಸೈನಿಮಿರೆ ತೋಳ ಮೊದಲೊಳ್ಪೆಸೆಯೆ (ಚೈಮಿಭಾ. ಆ-೧೮). 

ಸೈತೊರಗು (ಕ್ರಿ). ನೇರವಾಗಿ ಬೀಳು: ಪೊರೆಗೆ ಮಂಡೆಯ ಬಾಗಿ ಕಳಮೆಯ ಪೈರು [ಸ್ಕೈ (ಆ ಸಯ್‌) *- ನಿಮಿರು, (ಆ ನಿಮಿರ್‌,)] 
ಸೈತೊರಗಿಹುದೆಲ್ಲಿ ನೋಡಿದರು (ಗೂಮ್ಮಚ. ೧-೨೧). ಸೈನೆಗಳ್‌ (ಕ್ರಿ). ಸರಿಯಾಗಿ ಮಾಡು; ಸಮರ್ಪಕವಾಗಿ ನೆರವೇರಿಸು: 


[ಸೈತ್ಸು (ಆ ಸಯ್ತ್ಹು) * ಒರಗು (ಆ ಒಅಂಗು)) 
ಸೈದಾಣಿ, ಸೈದಾನ, (ನಾ). (ಉಕ) ಪಾಯಸ ಮುಂತಾದುವನ್ನು 


45, ವೈಷ್ಣವಸಮುಚಿತದಿವೃಪ್ರಬಂಧಂಗಳಂ ಸೈನಗಳ್ಲಾ ಪನ್ನೀರ್ವರಾಳ್ವಾರ್ಗಳ ಚರಿತೆಯ 
ನಾಕರ೯ಪೊಳ್ಳಾಗೆ (ದಿವೃಚ. ೧-೯೦). [ಸ್ಕೈ (ಆ ಸಯ್ಮ್‌) + ನೆಗಳ್‌ (ಎ ನೆಗಯ್‌್‌,)) 


ಸೈನೆಗೆ 


ಸೈನೆಗೆ (ಕ್ರಿ). ೧. ನೇರವಾಗಿ ಹಾರು: ಅಭ್ರವ ತೋಡಿ ನಿಲಿಸಿದವೊಲು ಗಗನಾಂಗಣಕೆ 
ಸೈ[ಪಾಠಾಂ. ತನಿ]ನೆಗೆದು ಓಡುವಸುರನ ಭೀಕರಾಂಗವ ನೋಡಿ (ನಿಭಾಗ. ೧೦-೧೮-೨೯). 
೨. = ಸೈನಿಮಿರು: ಹೆಗಲ ಕೊಯ್ಲಿನ ತಗ್ಗಿನಲಿ ಸೈನೆಗೆದ ರೋಮದ ವಿಕ್ರಮಾಗ್ನಿಯ | 
ತಗಹು ಉಡದಭಿಮನ್ಮು ಮೆಚೆದನು ಶಸ್ತ್ರಶಯನದಲಿ (ಕುವ್ಕಾದ್ರೋ. ೬-೬೨). 
(ಸ್ಕೈ (ಆ ಸಯ್ಮ್‌) 4 ನೆಗೆ] 
ಸೈನ್ಯ (ನಾ). ೧. ರಾಜನ ಸಪ್ತಾಂಗಗಳಲ್ಲಿ ಒಂದು ಸೇನೆ; ಪಡೆ ವೃತಾ 
- ಸೈನ್ಮಲ . . . ಆನೀಕಂ -- ಈ ೧೦ ಪಡೆ'' (ಹಲಾಯು. ೭೫-೩೦೬); 
ಉಭಯಸೈನ್ಮಂಗಳಂ ಕಂಡತ್ತ . . . ಕೆಯ್ವಾಸಿದಾಗಳ್‌ (ಪಂಪಭಾ. ೧೦-೬೫ ವ): ಕಾದಿದನು 
ಬಳಿಕಣ್ಣನಲಿ ಗತವಾದುದಾತನ ಸೈನ್ಯ (ತೊರರಾ. ೧--ಆ-೩೧). ಪಿ. ಭಟ; ಸೈನಿಕ. [ಸಂ.1 
ಸೈನ್ಯಗುಪ್ತಿ (ನಾ). ಸೈನ್ಮದ ರಹಸ: ಸೈನ್ಮಗುಪ್ತಿಯನರಿಯಲಾಟಿಪೆನ್‌ |! 
(ಶ್ರೀರಾಮಾ. ೬೨೧-೧೦೦). ಸಂ.) 
ಸೈನ್ಯಘಾತ (ನಾ). ಸೈನ್ಮದಿಂದ ಉಂಟಾದ ಘಾತ; ಪಡೆಯ ಹೊಡೆತ: 
"`` ನಿಜಮೇರುವನಿಂದ್ರನೆಗೆತ್ತು ಬೆಟ್ಟುಗಳ್‌ ನೆಲದೊಳಡಂಗುವಂತೆ ನೆಲದೊಳ್‌ ಸಮನಾದುವು ! 
ಸೈನ್ಶ್ಕಘಾತದಿ೦ (ಕಾವ್ಠಸಾ. ೪೬೪). ₹ಸಂ.7 
ಸೈನ್ಮಜ (ನಾ). ಐದು ಬಗೆಯ ಉತ್ಪಾ ತಗಳಲ್ಲಿ ಒಂದು; ಸೈನ್ಯದಲ್ಲಿ 
ಕಾಣಿಸಿಕೊಳ್ಳುವ ಅಪಶಕುನ: ಅಂತು ವೈಹಾಯಸ ಭೌಮ ದಿಗ್ರವ 4 | 
ಗೃಹೋದ್ಭೂತಂಗಳಯ್ದು ತೆಅದುತ್ಪಾತಂಗಳೊಡನೊಡನೆ ನೆಗೆದುವಾಗಳ್‌ 
[ಸಂ.1 | 
ನ್ಯಾಧಿನಾಥ (ನಾ). ಸೇನೆಯ ಅಧಿಪತಿ; ಸೇನಾನಿ: ಆಗಳ್‌ ಸೈನ್ಯಾ(ಪಾಠಾಂ. 
ಸೇನಾ।ಧಿನಾಥನಧಿನಾಥನ ಕೆಲದೊಳ್‌ ಪಕ್ತಗಚಾಧಿರೂಢನಾಗಿ (ಆದಿಪು. ೧೩-೪೫ ವ). 
[ಸಂ.) 
ನ್ಯಾಧಿಪತಿ (ನಾ). ಇ ಸೈನ್ಮಾಧಿನಾಥ: ಆದರೆ ಸೈನ್ಮಾಧಿಪತಿಗಿಂತ ಅವನು | 
ಹೆಚ್ಚು ಮುಖ್ಕನಾದವನು (ಮಲೆನಾ. ೬೮). ಸಂ.) 
ಸೈಪರೆ (ಕ್ರಿ). ನೇರವಾಗಿ ಹರಡು: ತೆರೆಗಳಿಲ್ಲದ ಮಡುಗಳೊಲು ಸೈಪರೆದು ಚಲಿಸದೆ 
ಪರಮಹರ್ಷದೆ ಬೆರಸುತಪರೋಕ್ಸವನದರಿನಾಕ್ಷಣದೊಳ್ಳೆದಿದರು (ಕಾವೇಮಾ. ೫೩-೨೦). 
(ಸ್ಕೈ (ಆ ಸಯ್ಮ್‌) 4 ಪರೆ) 
"ಸಯ್ತು' ನೋ. 


: ಶಾಂತಿಪು. ೩-೧೦೬ ವ). 


ಸೈಪು 


ಸೈಪುಗಟ (ಕ್ರಿ). ಸೊಗಸನ್ನು ಹರಡು; ಸೊಬಗನ್ನು ಸೂಸು: ಚೋಳಭೂಪತಿಯ | 


ಸುಕುಮಾರರೈತರ್ಪೆಡೆಯೊಳಾ ಸೈಪುಗಲ್‌ದು ಸಿಂಗರವ ಮೆಟ್‌ದು (ಭಾವಚಿಂ. ೬-೨೦). 
ಸೈಪು (ಆ ಸಯ್ತು) + ಕಚ್‌) 
ಸೈಪುಗಾಆ (ನಾ). ಪ್ರಾಮಾಣಿಕನಾದವನು : ಧರೆ ಲೇಸೆಂಬಾಸೆಗಾಅಂ ಪರಪುರುಷ 
ಗುಣಾನ್ವೇಷದೊಳ್‌ ಸೈಪುಗಾಅಂ ಸಿರಿಯೊಳ್‌ ಕಟ್ಟಣ್ಮುಕಾಅಂ ವಿತತ ವಿತರಣೋತ್ಸಾಹ 
ದೊಳ್‌ ಗಲ್ಲಗಾಅಂ (ಅರ್ಧನೇ. ೧-೩೭). (ಸೈಪು (ಆ ಸಯ್ತು) 3- - ಕಾಜ) 
ಸೈಪುದಳೆ (ಕ್ರಿ). ಪುಣ್ಮವನ್ನು ಪಡೆ: ಮನ್ನಿಸಿ ಬೇಡಿ ಸೈಪುದಳೆವೆನು (ಅಜುತ್ರಿ. ೨೨). 
[ಸೈಪು (ಆ ಸಯ್ಬು) + ತಳೆ,] 
ಸೈಪುದಾಣ (ನಾ). ಪುಣ್ಮಸ್ಥಳ: ಪಡೆದೆರಾ ಸೈಪುದಾಣಮಂ (ರೇವಣ. ೭೧-೪೯). 
[ಸೈಪು (ಆ ಸಯ್ದು) * ತಾಣ! 
ಸೈಪುದೋಖು (ಕ್ರಿ). ಬೆಡಗನ್ನು ತೋರು; ಬಿನ್ನಾಣವನ್ನು ಪ್ರದರ್ಶಿಸು: 
ಕಲುಬು ಕುಹಕದ ಕಣಜ ಈಡುಪಾಡಿನ ಪಸರ ಕರೆವ ಕೊಸರುವ ವೈಪು ಸೈಪುದೋಜುವ 
ಸೂಳೆಗೇರಿ ಸೊಗಸಾದುದಲ್ಲಿ (ನಂದಿಮಾ. ೨೩-೧೭). [ಸೈಪು (ಆ ಸಯ್ತು) * ತೋಜು] 
ಸೈಮಲುಗು (ಕ್ರಿ). ಅತಿಶಯವಾಗಿ ಸಂತಾಪಿಸು; ಹೆಚ್ಚಾಗಿ ಕಳವಳಪಡು: 
ಕುಜುಪಿನಜನನು ಕಾಣದೆ ಸೈಮಜುಗಿದಾ ಮುನ್ನಿನ ಜಗಂಗಳ ನಿಜುಗೆಯನು ಲೇಸಾಗಿ | 
, ಕಂಡ (ನಿಭಾಗ. ೧೨-೨-೩೧). ಸ್ಮ (< ಸಯ್ಮ್‌) + ಮುಗು) 
ಸೈಮಿನಿ (ನಾ). ಯಮನ ಪಟ್ಟಣ; ಯಮಪುರ: ಬಂಡಣದೊಳನಿಬರಂ 
ಸೈಮಿನಿಗಟ್ಟಿದುದು (ರಾಮೂಶ್ವ. ೧೪-೧೧); ಖಳರ ಸೈಮಿನಿಗಟ್ಟಿ (ಶ್ರೀರಾಮ. ೮-೧೦). 
[ಆ ಸಂ. ಸಂಯಮನೀ।) 


೮೭೦೨ 


ಸೈರಿಸು 

| | ಸೈಯಡಿ, ಸಯ್ಯಡಿ (ನಾ). ಒಂದು ಸ್ಥಳದ ಹೆಸರು; ೫ ಈಗಿನ 
ಧಾರವಾಡಜಿಲ್ಲೆಯ ರೋಣತಾಲ್ಲೂಕಿನ ಸವಡಿ ಎಂಬ ಊರು: ತಸ್ಮ 
ಸೀಮಾ ಸಮಾಖ್ಕಾಯತೇ ಪೂರ್ವಸ್ಮಾನ್ಲಿಶಿ ಕುರಡಿಗೆ ಗ್ರಾಮತ್‌ ಸೈಯ್ಮಡಿಗ್ರಾಮ 
(ಸೌಇಇ. ೫. ೪-೧೨: 683). ಸಯ ಡಿ: ಬಿಂದು ವಿಸರ್ಗಂ ವೃಂಜನಮೊಂದಿದ ದಡ್ಕಕ್ಕರಂ 
ಪದಾಂತ್ಮಂ ದೀರ್ಫ್ಥಂ ಬಂದೊಡಟ್‌ . . . ಗುರುವೆಂದುಂ ಸಯ್ಮ ಪಾಠಾ. ಸೈಯ।ಡಿಯ 
ನಾಗವರ್ಮನ ಮತದಿಂ (ಛಂದೋಂಬು. ೧-೩೫); ಆ ನಾಡೊಳಗ್ರಹಾರಂ . . . ಶ್ರೀನಿಳಯ 
ಮೆನಿಸಿ ಸಯ್ಯಡಿ ನಾನಾವಸ್ತೂತ್ಮರಾಕರಂ ಕರಮೆಸೆಗುಂ (ಪಂಚತಂ. ಅ. ೭-೪೩). [7 

ಸೈರಂಧ್ರಿ (ನಾ). ೧. ಅರಮನೆಯ ಅಂತಃಪುರದ ದಾಸಿ; ರಾಣೀವಾಸದ 
ಸೇವಕಿ: ಪಾಂಚಾಳರಾಜತನೂಜೆಯುಂ ರೂಪುಗರೆದು ಸೈರಂದ್ರೀವೇಷದೊಳ್‌ ಪೋಗಿ 

(ಪಂಪಭಾ. ೮-೫೫ ವ); ಸುಗಂಧವಸ್ತುಸಂದೋಹಮಂ ಪಿಡಿದು. . . ಕುಬ್ಬೆಯೆಂಬ ಸೈರಂಧ್ರಿ 
ನಡೆತರೆ (ಜಗವ. ೬-೧೮ ವ); ಲಲನೆ ಬಿನ್ನಹ ಮಾಡಿದಳು ಸೈರಂದ್ರಿವೇಷವನು 
(ಕುವ್ಕಾವಿ. ೧-೭. ೨. ದ್ರೌಪದಿಯು ಅಜ್ಞಾ ತವಾಸಸಮಯದಲ್ಲಿ ಧರಿಸಿದ್ದ 
ವೇಷ ಮತ್ತು ಹೆಸರು: ಸೈರಂಧ್ರಿಯಂ ನೋಡಿ ಸೈರಿಸಲಾಜದೆ ಸಿಂಹಬಲಂ . . . 
ತಮ್ಮಕ್ಕನನೀಕೆ ಯಾರ್ಗೆಂದು ಬೆಸಗೊಂಡೊಡೆ (ಪಂಪಭಾ. ೮-೬೩ ವ); ಎನ್ನವೊಲ 
ನಿಮಿಷರೊಳಾರುಂಟು ಚೆಲುವರು ಮನುಜರೆನ್ನನು ಹೋಲುವರೆ ಸೈರಂಧ್ರಿ (ಕುವ್ಮಾಎ 
೩. ಗಂಧವನ್ನು ಅರೆಯುವವಳು; ಸುಗಂಧವಸ್ತುಗಳನ್ನು 
ಸಿದ್ಧಪಡಿಸುವವಳು: ""ಸೈರಂದ್ರೀ, ಗಂಧಕಾರಿಕಾ - ಈ ೨ ಫಟ್ಟಿವಲ್ಲ್‌' 
(ಹಲಾಯು. ೮೧-೩೬೮). [ಸಂ. ಸೈರಂದ್ರೀ] ` 

| ಸೈರಂದ್ರಿತನ (ನಾ). ಸೇವಕಿತನ; ದಾಸಿಯಾಗಿರುವಿಕೆ: ಆಕೆಯ ಮನೆಯೊಳಿರು 
ಸೈರಂದ್ರಿತನದಿಂದನವರತ ನೀನೆಂದು ನೇಮಿಸಿ ಕಳುಹಿದಳು ಮನೆಗೆ (ನಳಚ. ೫-೫೯). 

[ಸೈರಂಧ್ರಿ 4 - ತನ] 
`| ಸೈರಣೆ (ನಾ). ತಾಳ್ಮೆ; ಸಹನೆ; ಸಂಯಮ: ಆ ಕಾಂತೆಯಂ ವಿಧಾತ್ರಂ ಮಾಡುವಂದು 
- ರತಿಯ ಭಗವ ಸೀತೆಯ ಸೈರಣೆಯುಮಂ . . . ಕಾಮದೇವ 
ನಯ್ದಲರಂಬಿನ ಶಕ್ತಿಗಳುಮನೊಂದುಮಾಡಿ ಲೋಕಮೆಲ್ಲಮಂ ಮರುಳ್ಮಾಡಲೆಂದು 
ಪೆಣ್ಮಾಡಿದನಕ್ಕು೦ (ಪಂಪಭಾ. ೪-೭೫ ವ); ಪಸರಿತತುಳಶೋಕದ ಜಲಧಿ ಭೂಪಾಲಕನ 
ಸೈರಣೆಗಾಯ್ತು ಮಹನವಮಿ (ಕುವ್ಮಾದ್ರೋ. ೭-೪); ಕೋಪ ಬಂದಾಗ ಸೈರಣೆ 
ಬಿಡದಿರಬೇಕು (ಪುರಂದ. ೧-೧೮೪-೩). [ಸೈರಿಸು *- - ಅಣ್ಣೆ] 

ನ (ಕ್ರಿ). ಸಹನೆಯನ್ನು ಕಳೆದುಕೊಳ್ಳು; ತಾಳ್ಮೆಗೆಡು: ಅಟವೀಸಂಗದಲಿ 
ಸೈವರಿದು ಸೈರಣೆಗುಂದಿದನು ರಾಮ (ತೊರರಾ. ೩-೮-೬೮). (ಸೈರಣೆ 4 ಕುಂದು] 
en (ಕ್ರಿ). =ಸೈರಣೆಗುಂದು: ತಳಮಳಗಾಗಿ ಸೈರಣೆಗೆಟ್ಟು ಬಾಯಬ್‌ದಲುತುಂ 

i (ಶಾಂತಿವು. ೧-೯೪ ವ): ಕಂಡಕಂಡರಂ ಸೈರಣೆಗೆಟ್ಟು ಬೇಡದೆ (ಧರ್ಮಾಮೃ. ೪-೮೮). 

(ಸೈರಣೆ 4 ಕೆಡು] 

ಸೈರಣೆಗೊಳ್‌ (ಕ್ರಿ). ತಾಳ್ಮೆಯನ್ನು ಹೊಂದು; ಸಹನೆಯನ್ನು ಪಡೆ: ನೊಂದು 

ಸೈರಣೆಗೊಂಡುದಿಲ್ಲ ಕೇಳೀಶ್ವರ ಕಂದರ್ಪನನೆಂತು ಮುಜ್‌ದೆ (ಮೋಹತ. ೮-೩೧). 
[ಸೈರಣೆ 4 ಕೊಳ್‌ 

ಸೈರಣೆವಂತ (ನಾ). ತಾಳ್ಮೆಯುಳ್ಳವನು; ಸಹನಶೀಲ: ಕನಲ್ಲುಂ 
ಸೈರಣೆವಂತನುದ್ದುಣಯುತಂ ತಾಂ ನಿರ್ಗುಣಂ ದುಷ್ಕುಲಂ ಧನಿಕಂ ಸತ್ಕುಲಜಾತನ್ಮೆ 

| (ಸೋಮೇಶ. ೫೨). [ಸೈರಣೆ 4 - ವಂತ] ಕ 

| ಸೈರಿಭ (ನಾ). ಕೋಣ; ಮಹಿಷ: ತೋಣ್‌ತ್ತು ಮದಾಂಧಸ್ಮೆರಿಭ ಖುರಪ್ರೋದ್ಧೂತ 
| ರೇಣುವ್ರಜಂ (ಕಾದಂಪೂ. ೧೫೫); ಸೈರಿಭಮನಂಬುಜಮಿತ್ರಸುತಂ. .. ವೃಷಭನಂ ಹರನೇಜ್‌ 
[| ನಭಕ್ಕೆ ಸಲ್ವುದುಂ (ಜಗಎ. ೧-೩೬); ತಾಗಲಿದಿರ್ಚಿ ಕೋಡುಡಿದ ಕಾಲನ ಸೈರಿಭದಂತೆ 
| 


51 


೩-೮೩). 


20 


ಬ 


| 
[| 
|| 
| 


3s 


I 
| 
1 
130 
1 
i 
| 
1 


ಬರ್ಪಿನಂ (ರಾಜಶೇ. ೫-೯೦). ಸಂ.) 

ಸೈರಿಸು (ಕ್ರಿ). ತಾಳು; ಸಹಿಸು: ""ಸೈರಿಸು - ಸಹನೇ'' (ಶಮಧಾ); ಪರೀಷಹಂಗಳಂ 
ಸೈರಿಸಿ (ವಡ್ಡಾರಾ. ೯೪-೨); ನಿನ್ನ ಕಣ್ಣೊಳ್‌ ಪಸರಿಸೆ ಕಡುಗೆಂಪು ನೋಡಿಯುಂ ಸೈರಿಪೆವೇ 
(ಆದಿವು. ೧೨-೯೪); ಚಪ್ಪರಣೆಯೊಳಾದೊಡಂ ಪಣ್ಣೆಂಬುದಂ ಸೈರಿಸಂ (ಕಬ್ಬಕಾ. ೧೪೮); 


ಮಹಾರಥರೆಸುಗೆಯನು ನೀನೆಂತು ಸೈರಿಸಲಾದೆ (ಕುವ್ಮಾದ್ರೋ. ೪-೩೬). |*--ಇಸ್ಮು) 


4s 


ಸೈಲ 


ಸೈಲ "ಸೈಲು' ನೋ. 
ಸೈಲಂಗಿ (ನಾ). ಸಡಿಲವಾದ ಅಂಗಿ: ಮೈಯಲಿ ಹಳದಿಯ ಸೈಲಂಗಿಯನ್ನು 
ಹಾಕಿಕೊಂಡು ಡೊಗ್ಗಾಲೂರಿ ನಡೆಯುವ ರಾಮನ ರೂಪ (ತುಳಸೀ. ೫೮). 
(ಸೈಲು 3 ಅಂಗ್ಲ] 
ಸೈಲಿಸು (ಕ್ರಿ). ಸರಿಪಡಿಸು; ಸಂವರಿಸು (7): ಬಿಡುಮುಡಿಯ ಬಂಧಿಸದೆ 
ಮೇಲುದನು ಪೊದೆಯದೆ ಸಡಲ್ಲುಡಿಗೆ ಸೈಲಿಸದೆ (ನವಮೋ. ೭-೬). 


ಸೈಲು, ಸೈಲ (ನಾ). ೧. ಸಡಿಲ; ದೊಗಲೆ; ಅಳ್ಳಕ: ಸಣ್ಣವನು ತೊಟ್ಟುಕೊಂಡಿದ್ದು : 


ಅವನಿಗೆ ಬಹಳ ಸೈಲು ಆಗುತ್ತಿತ್ತು (ಮುಂಬಯಿ. ೪-೮೮). ೨. ಬಿಗುವಿಲ್ಲದಿರುವಿಕೆ; 
ಸದರ; ಸಲಿಗೆ: ಆಳಿಕೆಯಲ್ಲಿ ಎರುದ್ವಪಕ್ನದವರಿಗೆ ಸೈಲುಸಿಕ್ಕಿತು (ಇಂಗ್ಲಂಡ ೧೯). 
ಸೈಲ: ೧. ಅವರು ಮೆಲ್ಲನೆ ಕಾಲು ತಿಕ್ಕಿಕೊಂಡು ಸೈಲಮಾಡಿಕೊಳ್ಳುತ್ತ . . . ಸಂಬಾಳಿಸಿ 
ಮೇಲಕ್ಕೆದ್ದರು (ಕಲಿಕು. ೮೮); 
ಸೈಲ ಬಿಡು ಇ ಸಡಿಲಬಿಡು: ದುಡ್ಡಿನ ವಿಷಯದಾಗ ಸೈಲಬಿಟ್ಟು ಉಪಯೋಗವಿಲ್ಲ 
(ಗಂಮಾಯು. ೧೯೨). ಸೈಲಾಗು ವ ಸಡಿಲವಾಗು: ಅನುವಾಗಿ ತಿಕ್ಕಿ ಒರಿಸುವದರಿಂದ 
ಯೂವತ್ತೂ ನರಗಳು ಸೈಲಾಗಿ ಸಮಧಾತು ಬರುವದು (ಕೃಷಿಪ್ರ. ೧೯): ಮೊಣಕಾಲವರೆಗೆ 
ಬಿಗಿಯಾಗಿದ್ದು ಮೇಲೆ ಸೈಲಾಗಿರುವ ಚಣ್ಣವನ್ನು ಹಾಕಿಕೊಂಡರು (ಕಮಲ. ೧೭೫). 
ಸೈಲುಬೀಳು, ಸೈಲಬೀಳು ವ ಸಡಿಲವಾಗು; ಜೋತುಬೀಳು: ತೂಗುತ್ತಿರುವ 
ರಶ್ಲಿಯದು ಸೈಲುಬೀಳಲು ಭೀತಿಯಿಂದುರೆ ನೀಲವೇಣಿಯರಾಗ ತಮ್ಮಯ ತೋಳು 
ಗಳನು ನೃಪನ ಕಂಠಕೆ ಸುತ್ತಿಬಿಟ್ಟರು (ರಘುವಂ. ೨೨೬): ಒಂದರ ಘಳಿಗೀ ಅನ್ನವಿಲ್ಲದಿರೆ 
ಸೈಲ ಬೀಳತೈೆತ್ಕೋ ಈ ತೊಗಲಾ (ಬರಕೋ. ೨೪೮-೧೨). [ಆ- ಮರಾ. ಸೈಲ] 

ಸೈಲುಗೈ (ಕ್ರಿ). ಸಡಿಲಗೊಳಿಸು; ಅಳ್ಳಕಮಾಡು: ಬಾಲೆಯರು ಜೋಕಾಲಿಯಾಡುವ 
ಕಾಲದಲಿ ತಮ್ಮಿನಿಯರನು ಕಣ್ಣಾಲಿಯಿಂ ನೆರೆ ನೋಡಿ ಪ್ರಿಯತಮರನ್ನು ತಕ್ಕೆಯ್ಸೆದೋಲೆ 
ನೇಣುಗಳನ್ನು ಧರಿಸಿದ ಲೋಲಹಸ್ತಗಳನ್ನು ಬೇಗನೆ ಸೈಲುಗೈದಂತಾಗ ನಟಿಸಿದರೇನು 
ಪೇಳುವೆನು (ರಘುವಂ. ೯೫-೪೬). [ಸೈಲು *- ಕ್ಕೆ (ಆ ಕೆಯ್‌,)] 

ಸೈಲೆ (ನಾ). (2): ಕ್ಷರ್ದಗಿನ ಪೊಲದ ಮೇರೆಯ ದಾಸನ ಸೈಲೆ ತೆಂಕ ಕರ್ದುಗಿನ 
ಪೊಲದ ಕಟ್ಟ್‌ಲೆವಾಡದ ಪೊಲದ . . . (ಮ]ತ್ತುರೊಳಗಣ ಸೈಲೆ ಇನ್ತೀ ಮುಗುಡ್ಡೆಯಾಗೆ 
ಕೊಟ್ಟದು (ಸೌಇಇ.2(1-,೪೮-೧೪; 1002). (7) 

ಸೈವ (ನಾ). ಶಿವನಿಗೆ ಸಂಬಂಧಿಸಿದುದು: ಭೈರವ-ಬೈರವ; ಶೈವ -ಸೈವ 
(ಶಮದ. ೨೭೧ ಪ್ರಯೋ). [ಆ ಸಂ. ಶೈವ) 

ಸೈವಟ್ಟೆ (ನಾ). ಸರಿಯಾದ ದಾರಿ; ಯೋಗ್ಕವಾದ ಮಾರ್ಗ: ತೋರಿದಂ 
ಶಿವನಲ್ಲಿಗುಯ್ವ ಸೈವಟ್ಟೆಯಂ (ಆಪ್ರಭು. ೧೧೬). [ಸ್ಕೈ (ಆ ಸಯ್ಮ್‌).3- ಬಟ್ಟೆ) 

ಸೈವರಿ "ಸಯ್ವರಿ' ನೋ. 

ಸೈವಳಿ `ಸಯ್ವಳಿ' ನೋ. 


ಸೈವಳಿವಡಿ (ಕ್ರಿ). ಸರಿಯಾದ ದಾರಿಯನ್ನು ಹಿಡಿ: ವಿಮಲ ಗಂಗಾಸಾಗರದ | 


ಸಂಗಮದ ಸೈವಳಿವಿಡಿದು (ತೊರರಾ. ೪-೧೦-೨). (ಸೈವಳಿ (ಆ ಸಯ್ವಳಿ) * ಪಿಡಿ) 
ಸೈವಳೆ (ನಾ). ಧಾರಾಕಾರವಾದ ಮಳೆ: "ಸೈವಳೆಗಟೆ' ಪರಾ. 
(ಸ್ಕೈ (ಆ ಸಯ್ಸ್‌) 4 ಮಳೆ (ಆ ಮಚೆ)) 


ಸೈವಳೆಗಚ್‌ (ಕ್ರಿ). ಮಳೆಯಂತೆ ಧಾರಾಕಾರವಾಗಿ ಸುರಿಸು ; ವರ್ಷಧಾರೆಯಂತೆ | 


ಬೀಳಿಸು: ಸರಳ ಸೈವಳೆಗಜೆವುತ ಮೂದಲಿಸುತ . . . ಕೆರಳಿಸಿದರು ರಾಮನನು 
(ಕುರಾಸಾಂ. ೪-೧೩೦); ವಿವಿಧಗುಣಗಣನಿಳಯೆ ಸೊಬಗಿನ ಸವಿಯ ಸೈವಳೆಗಣೆವ ಮತ್ಕೃತಿ 
ಚದುರರ ಮನವನಿರ್ಕುಳಿಗೊಳುವುದಚ್ಚರಿಯೇ (ಸಾಳೃಭಾ. ೧-೪೪). (ಸೈವಳ * ಕಲೆ] 
ಸೈವಿಡಿಸು (ಕ್ರಿ). ಸಂತೈಸು; ಸಮಾಧಾನಪಡಿಸು: ಅನಿಲನಂದನ ಕೌರವಾನುಜರ 


ನೊದೆದು ರಕುತವ ಹಿಂಡಿ ಹೀಣುತ ಸುದತಿಯಳ ಸೈವಿಡಿಸಿ ಕದನದೊಳದಟವೆಚೆದನು | 


(ಕೃಷ್ಣಾಕಾ. ೨೯-೨೨). [ಸೈವಿಡು * - ಇಸ್ಸು] 


ಸೈವಿಡು (ಕ್ರಿ). ೧. ಹತೋಟಿಯಲ್ಲಿಡು; ಅಂಕೆಯಲ್ಲಿರಿಸು: ಮದನಪಿತ | 


ನಸುನಗುತ ಮುನಿಸನು ಹದುಳಮಿಗೆ ಸೈವಿಟ್ಟು (ಕುವ್ಮಾಅ. ಓ೦ಇ ೪-೫೧). ೨. ಸರಿ 
ಎನ್ನು; ಒಪ್ಪಿಗೆಯನ್ನು ಸೂಚಿಸು: ನರ ವೃಕೋದರನ ನಕುಲ ಸಹದೇವರಂ 


೮೭೦೩ 


1? - ಇಸ್ಬು) ; 


ಸೊಂಟಪಟ್ಟಿ 


| ಭೂಪ ಕರೆದು ಕೇಳಲ್ಕಿವರು ಸೈವಿಡಲು ಪಾಳೆಯಂ ಮರಳಿ ತಿರುಗಿತು ಹಸ್ತಿನಾಪುರಿಗೆ 
| (ತುರಂಗ. ೨೫-೪೩). (ಸ್ಕೈ (ಆ ಸಯ್ಮ್‌) *- ಬಿಡು] 
|: ಸೈವೆರಗು `ಸಯ್ವೆಅಗು' ನೋ. 
| : ಸೈವೆಳಗು (ಕ್ರಿ). ಚೆನ್ನಾಗಿ ಪ್ರಕಾಶಿಸು: ಭುವನಭವನದ ಸೊಂಪು ಸೈವೆಳಗಿತ್ತು ನೃಪ 
[5 | ಕೃಷ್ಣಾವತಾರದಲಿ (ನಭಾಗ. ೧೦-೬-೩೬). (ಸ್ಕೈ (ಆ ಸಯ್‌) 4 ಬೆಳಗು | 
! ! ಸೈವೆಆಗು 'ಸಯ್ತೆಅಗು' ಮೋ. 
| ಸೈವೆಆಗುವಡು (ಕ್ರಿ). ಅತ್ಮಾಶ್ಚರ್ಯವನ್ನು ಹೊಂದು: ಸೊಗಸಿನ ಸೊಕ್ಕುಮಿಕ್ಕು 
| | ಹೊಅಗಂ ಮಣಿದು ಸೈವೆಅಗುವಟ್ಟು (ಸಿದ್ದರಾ. ೨-೬೭). 
[ಸೈವೆಅಗು (ಆ ಸಯ್ವೆಅಗು) ಪಡು] 

|10| ಸೈಸು "ಸಯಿಸು' ನೋ. 
| ಸೈಳಾಕ್ಷರ (ನಾ). ಶಿಲೆಯ ಮೇಲೆ ಕೆತ್ತಿದ ಅಕ್ಷರ; ಶಿಲಾಶಾಸನ: ಯಿದಂ 
ಕಾಯದೆ ಕೊಯ್ವ ಪಾಪಿಗೆ . . . ಕವಿಲೆಯಂ ವೇದಾಢ್ಮರಂ ಕೊಂದದೊಂದಯಸಂ 
ಪೊರ್ದುಗುಯೆಂದು ಸಾಜ್‌ದಪುವೀ ಸೈಳಾಕ್ಷರಂ ಧಾತ್ರಿಯೊಳು (ಕಇ.೪, ೪೨-೧೨೪; 1239). 

[« ಸಂ. ಶೈಲಾಕ್ಷರ) 


|: ಮಾಯೆ ವಹಿಲದಲಿ (ತೂರರಾ. ೨-೧-೨೩); ಭಾವಮೈದುನತನದ ಕೃತ್ಯದಿಂದಚ್ಮುತಂ 
| ಸೂಚಿಸಲ್ಪಡೆದಳೌಚಿತ್ಕಮಲ್ಲೊಳಪುಗುವೊಡಾರೋಗಣೆಯ ಸಮಯಮೆಂದು ಸೈಳೇಂದ್ರಿ 
| | ಬಂದು (ಚೈಮಿಭಾ. ೬-೫೦). [ಇ ಸಂ. ಸೈರಂದ್ರೀ./ ತುಳು. ಸೈಲೇಂದ್ರಿ, ಸೈಳೇಂದ್ರಿ] 

| ನೋ. 

[20| ಸೊಂಕುರೋಗ `ಸೋಂಕುರೋಗ' ನೋ. 

| |ಸೊಂಗ (ನಾ). ಒಂದು ಬಗೆಯ ಪಕ್ಷಿ: ಆ ವನಂಗಳೊಳು ಶುಕ ಪಿಕ ಕೇಕಿ . . . 
| | ಗೀಜುಗ ಸೊಂಗ ಬೈರಗ... 
ಪಕ್ಷಿಕುಲಂಗಳು೦ (ಎವೇಕ. ೨೧೨). (7) 

| |ಸೊಂಚಳ (ನಾ). (?): ಕರದಿ ಸೊಂಚಳವಿಡಿದು ಪದದೊಳು ಧರಿಸಿ ಪಾವುಗೆಗಳನು 
| ಪೊಕ್ಕೈೆ ಧರಣಿಯೊಳು ನೆಲವಾಸಿನಲಿ ನಿದ್ರಿಸುತ (ಉತ್ತಕ. ೪೦-೪೮). (1) 

| ಸೊಂಟ (ನಾ). ದೇಹದ ಮಧ್ಮಭಾಗ; ಟೊಂಕ; ನಡು: ಸೊಂಟದ 
|. ಮುಷ್ಪಿಡಿಯನು ಕಿತ್ತುಕೊಂಡು ದರ್ಪಕನೆರ್ದೆಯಲ್ಲಿ ತಿವಿದು ರಕ್ಕಸ ಬಹುದರ್ಪವಡೆದು 
| 
[| 


ವಾಸಕ ಮೊದಲಾದ ಚಿತ್ರರೂಪಶಕ್ತಿಗಳುಳ್ಳ 


ನಿಂದಿರ್ದ (ಮೋಹತ. ೧೨-೬೬); ಅವನು ತಾನು ಉಟ್ಟಿದ್ದ ಧೋತ್ರವನ್ನು ಸೊಂಟದ 
ವರೆಗೂ ಎತ್ತಿ ನಡುವಿಗೆ ಸಿಕ್ಕಿಸಿಕೊಂಡಿದ್ದನು (ನಡೆದಾ. 1೬ ೯೦೦); ಬಲಗೈಯನ್ನು 
ಸೊಂಟದ . ಮೇಲಿಟ್ಟು ಅವಳನ್ನು ದಿಟ್ಟಿಸುತ್ತ ನಿಲ್ಲುವನು (ಕಮ್ಮಟ. ೨). 

[ದೇ. ॥ ತುಳು. ಸೊಂಟ; ತೆಲು. ತುಂಟಿ, ತೊಂಟಿ] 


| 

| 

| ! ಸೊಂಟಕಟ್ಟು “ಸೊಂಟಗಟ್ಟು' ನೋ. 

| | ಸೊಂಟಗಟ್ಟು, ಸೊಂಟಕಟ್ಟು (ಕ್ರಿ). ೧. (ಆಲಂ) ಅಣಿಯಾಗು; 

|  ಸನ್ನದ್ಧಗೊಳ್ಳು; ಕಾರ್ಯಪ್ರವೃತ್ತವಾಗು: ಮಂತ್ರಿಗಳು ಸ್ವಯಂಬುದ್ದನ 

35] ಹೇಳಿಕೆಗಳನ್ನೆಲ್ಲ ಖಂಡಿಸಲು ಸೊಂಟಗಟ್ಟಿದರು (ನಾಡೋಜ. ೩೬೦). ಸೊಂಟಕಟ್ಟು: 
೧. ಒಂಟೆ ಕುದುರೆ ಆನೆ ತರಿಸೋದು ರೊಕ್ಕ ಸೊಂಟಕಟ್ಟೆ ಮುಂದೆ ನಿಲಿಸೋದು 

| ರೊಕ್ಕ (ಪುರಂದ. ೨-೪೮-೪); ಅಚ್ಚಾನವನ್ನು ತೊಲಗಿಸಲು ಸೊಂಟಕಟ್ಟೆದನು 

(ಪೈಮಹ. ೧೮). ೨. ಪೈಪೋಟಿಮಾಡು; ಹುರುಡಿಸು; ಸ್ಪರ್ಧಿಸು: ಸಮರ್ಥರ 

ಮೇಲೆ ಸೊಂಟಕಟ್ಟಿದರೆ ಬಡವರಿಗೆ ಎಂದಾದರೂ ಜಯ ಸಿಕ್ಕುವುದುಂಟೆ (ವಾಗ್ದೇವಿ. ೧೦೩). 

ಸೊಂಟಕಟ್ಟೆ ನಿಲ್ಲು ಇ ಸಿದ್ಧವಾಗಿರು; ಕಂಕಣಬದ್ದವಾಗು: ಕೈಗಾರಿಕೆಗಳನ್ನು 
ಅಭಿವೃದ್ಧಿಗೊಳಿಸುವುದಕ್ಕಾಗಿ ಸೊಂಟಕಟ್ಟೆ ನಿಂತು ಅಹೋರಾತ್ರಿ ದುಡಿದ (ಭಾಗ್ಮಶಿ. ೪೫). 

i | [ಸೊಂಟ 4 ಕಟ್ಟು] 

| | ಸೊಂಟದಟ್ಟಿ (ನಾ). ನಡುವಿಗೆ ಸುತ್ತುವ ಬಟ್ಟೆ ,- ವಸ್ತ್ರ: ಸೊಂಟದಟ್ಟಿಯ 

ಬಿಗಿದು ಕಟ್ಟಿ, ತೋಳ್ತೊಡೆಗಳಂ ಚಪ್ಪರಿಸಿ ನೆಲನಡುಗೆ ಕಾಲ್‌ ಕುಟ್ಟಿ ತಾಗಿದತ್ತೆಮ್ಮ 

|45| ಸೈನ್ಮದ ಸಿಡಿಲ್‌ (ಶ್ರೀರಾಮಾ. ೩೭೧-೨೬೨). [ಸೊಂಟ 4 ದಟ್ಟಿ] 

| | ಸೊಂಟಪಟ್ಟಿ (ನಾ). ನಡುವಿಗೆ ಕಟ್ಟುವ ಬಟ್ಟೆ. ಚರ್ಮ, ಲೋಹ 


io} ಣೆ 


ಸೊಂಟಮುರ್ಮಿ 


ಮುಂತಾದುವುಗಳ ಪಟ್ಟಿ; ನಡುಪಟ್ಟಿ: ವಿಮಾನವು ಏರುವಾಗಲೂ 
ಇಳಿಯುವಾಗಲೂ ಕುಳಿತವರು ಅಲುಗಾಡಿ ಬಿದ್ದುಬಿಡದಂತೆ ಕಟ್ಟಿಕೊಳ್ಳಲು 
ಸೊಂಟಪಟ್ಟಿಗಳನ್ನು ಕುರ್ಚಿಗಳಿಗೆ ತಗಲಿಹಾಕಿರುತ್ತಾರೆ (ಕಪಪು. ೬-೧೦೪). 
(ಸೊಂಟ “- ಪಟ್ಟಿ] 
ಸೊಂಟಮುರಿ, (ಕ್ರಿ). (ವೃದ್ಧಾಪ್ಮದಿಂದ) ನಡುವು ಬಗ್ಗಿಹೋಗು; ಟೊಂಕವು 
ಬಾಗು: ಸೊಂಟಮುರಿದ ಮೇಲೆ ನೆಂಟನಿಲ್ಲ, ಗಂಟ್ಲುಮುರಿದ ಮೇಲೆ ರಾಗವಿಲ್ಲ (ಗಾದೆ). 
[ಸೊಂಟ 4- ಮುರಿ) 
ಸೊಂಟಮುರ್ಮಿ (ಕ್ರಿ). ೧. ಟೊಂಕವನ್ನು ಮುರಿದು ಹಾಕು. ೨. (ಆಲಂ) 
ಸದೆ; ಬಗ್ಗುಬಡಿ: ಬಣಿವೆ ಸುಟ್ಟರೆ ಸೊಂಟಮುರಿದರಾಯಿತು (ಜೀವಪ್ರ. ೯೮). 
(ಸೊಂಟ *- ಮುರ್ಮಿ (ಆ ಮುಜ್‌,)) 
ಸೊಂಟಿ "ಸುಂಟಿ' ನೋ. 
ಸೊಂಟಿಗೆ, ಸೊಟಗೆ, ಸೊಟಿಗೆ, ಸೊಟ್ಟಿಗೆ, ಸೋಂಟಿಗೆ, ಸೋಟಿಗೈೆ, ಸೌಟಿಗ | 
(ನಾ). ಧಾನ್ಮ ಅಥವಾ ದ್ರವಗಳನ್ನು ಅಳೆಯುವ ಒಂದು ನಿರ್ದಿಷ್ಟ | 
| 


| 
| 

| 
15. 


10 


| 
| 
| 
| 
| 
| 
| 
| 
| 
| 
| 
| 
| 


ಪ್ರಮಾಣ, -ಅಳತೆ: ಒಂದು ಗಾಣದುಳ್‌ ಒನ್ನು ಸೊಂಟಿಗೆ ತೇ(ತೈ)ಲಮಾಗೆ 


(ಇಆ. ೪, ೨೮೫-೪: 706); ತೆಲ್ಲಿಗರಯ್ವತ್ತೊಕ್ಕಲುಗಳು ಒಂದು 
ಸೊಂಟಿಗೆಯೆಣ್ನೆಯಂ ಪ್ರತಿದಿನಮಾಚಂದ್ರಾರ್ಕತಾರಂ ಕೊಟ್ಟರು 
೧೯೧-೨೫; 1215). ಸೊಟಗೈೆ: ಮಣಿಗುಂದಗೆಯ ತೆಲ್ಲಿಗರು ಐವತ್ತೊಕ್ಕಲು ಗಾಣಕೆ 


| 
ಸೊಟಗೆಯೆಂಣೆಯ೦ . . . ಕೊಟ್ಟರು (ಕಇ. ೫, ೩೨-೬೧; 1215). ಸೊಟಿಗೆ: | 
| 


15 


(ARR. XX, 


| 
ಆಯ್ದೂರ್ವೃರುಮಿಟ್ಟು ಪಸುಂಬೆಯ ಸೇಸೆಯಲು ಪಾಗಮುಮಂ ಅಂಗಡಿಯಲು | 
ಸೊಟಿಗೆ ಭತ್ತಮ ಬಿಟ್ಟರ್‌ (ಸೌಣಣಇ. 0. ೧೩೯-೪೦; 1074); ಶ್ರೀಮದಯನೂರ್ಬ್ಬರು (20 
. - . ಸಮಸ್ತ [ಮನ್ಯ] ಕ್ಕೆ |ಖಂಡುಗೆ]ಕ್ಕೆ ವೊಂದು ಸೊಟಿಗೆಯಂ ಕೊಟ್ಟರು (ಸಾಇಇ. xx, | 
೧೩೦-೧೩; 1187); ತೆಲಿಗರೈವತ್ತೊಕ್ಕಲುಂ ಗಾಣಕೊಂದು ಸೊಟಿಗೆಯೆಣ್ನೆಯಂ ಬಿಟ್ಟರು | 
(ಎಕ. ೪1 ಕಡೂರು. ೯೫-೬೮: 1224). ಸೊಟ್ಟಿಗೆ; ಗಾಣಗೊಟ್ಟಿಗೆಯ್ಮಂ ಊರೊಳಗಣ 
ಗಾಣಗಳ ಸೊಟ್ಟಿಗೆ ಯಣ್ಣೆಯ್ಮಂ ಇನ್ತಿನಿತುಮಂ (ಕಣ. ೪, ೬೪-೩೨; 1173). ಸೋಂಟಿಗೆ: | 
ಆಯ್ಬತ್ತೊಕ್ಕಲುಮಿಟ್ಹು ದೇವರ ನಂದಾದಿವಿಗೆಗಂ ಮಠದ ಸೊಡರಿಂಗಂ [2s 
ಗಾಣಂಗಳೊಳೆಣ್ಣೆ ಸೋಂಟಿಗೆ ೧ ಕೊಟ್ಟರ್‌ (ಇಲ. ೪, ೩೪೩-೩೬; 1093). | 
ಸೋಟಿಗೈೈ: ಅಲ್ಲಿಯ ತೆಲ್ಲಿಗರು ಬಿಟ್ಟ ಧರ್ಮವೆಂತೆಂದಡೆ ತಾವು ಕೊಂಡ ಹೊಂಗೆ | 
ಇಮ್ಮಾನೆಳ್ಳಂ ಬಿಟ್ಟರು ಸೋಟಿಗೆಯೆಣ್ನೆಯಂ ಬಿಟ್ಟರು (ಎಕ. 1/11! (5), ಶಿಕಾರಿ. ೩೩೪-೨೮; 
ಸು. 1100); ಗಾಣಂಗಳಲ್‌ ಸೋಟಿಗೆಯೆಣ್ಣೆ (ಮುಂಬರಾ. ೨೪೯-೭೫: 1219). ಸೌಟಿಗೆ: | 
ಹೇಠೌಂಗೊಬ್ಬಳುಪ್ಪು ಗಾಣದ ೧ ಸೌಟಿಗೆಣ್ಣೆ ಇನ್ನೀ ಧರ್ಮ್ಮಮಂ ಮಾಡಿ (ಎಕ. ೪1, [30 
ಶರೀಕೆ. ೧೯-೬೯; 1158). "ಸಟ್ಟುಗ್ಮೆ', "ಸೊಲ್ಲಗೈೈ' ಪರಾ. | 
ಸೊಂಡಗೆ "ಸಂಡಗೆ' ನೋ. | 
| 


| 
| 
| 
| 
| 
| 
| 
| 


ಸೊಂಡಿಗೆ "ಸಂಡಗೆ' ನೋ. 

ಸೊಂಡಿಲ್‌ 'ಸುಂಡಿಲ್‌' ನೋ. 

ಸೊಂಡಿಲು `ಸುಂಡಿಲ್‌' ನೋ. 135 

ಸೊಂಡು “ಸುಂಡ್ಮು' ನೋ. 

ಸೊಂಡೈ, 'ಸುಂಡ್ಕೆ' ನೋ. 

ಸೊಂಡ್ಲೆ "ಸುಂಡ್ಮೆ' ನೋ. | 

ಸೊಂಡೆಕಾಯಿ (ನಾ). ತರಕಾರಿಯಾಗಿ ಬಳಸುವ ಒಂದು ಬಗೆಯ ಕಾಯಿ: | | 
ಸೊಂಡೆಕಾಯಿಗೆ ಸಣ್ಣಮಗುವ ಹಿಡಿತಕ್ಕಿನಿತು ಬಲಮ್ಮಾಕೆ (ನವಮೋ. ೧೨-೪೨). ls | 

(ಸೊಂಡೆ, (- ಸುಂಡೆ) 4 ಕಾಯ್ಕಿ (ಆ ಕಾಯ್ಡ್‌)) i 

ಸೊಂಡೆಗಿಡ (ನಾ). ಒಂದು ಬಗೆಯ ಸಸ್ಕ: ತೂಂಡೆ ತೊಟ್ಟಿಯು ಸೊಂಡೆಗಿಡ... | | 
ತಂಡತಂಡದಿ ಮೆರೆದುವು (ಗೋಹಾಡು. ೨-೭). (ಸೊಂಡೆ,(« ಸುಂಡೆ,) 4 ಗಿಡ(< ಗಿಡು)] | | 

ಸೊಂಡ್ಲಗಿಡ, ಸೊಂಡ್ಲಿಗಿಡ (ನಾ). ಒಂದು ಬಗೆಯ ಸಸ್ಯ : “"ಬರಿಗೆ. . . 
ಪುರಗಿ, ಸೊಂಡ್ಲಗಿಡ, ಕನ್ನೇರಿ'' (ಸಸ್ಮನಿ. ೧೩೮). ಸೊಂಡ್ಲಿಗಿಡ : ಸುರಿಮುಳ್ಳು, |45 


ಸೊಂಡ್ಲಿಗಿಡ (ಮೈಔಗಿ ೭೯-೧೬೨೪). [7 + ಗಿಡ (ಆ ಗಿಡು)] 


೮೭೦೪ 


ಸ್ಟ 

ಸೊಂಡ್ಲಿಗಿಡ "ಸೊಂಡ್ಲಗಿಡ' ನೋ. 

ಸೊಂತ "ಸ್ವಂತ್ಯ' ನೋ. 

ಸೊಂದಿ (ನಾ). ೧. ಚಾರಸ್ವಭಾವವುಳ್ಳ ವ್ಯಕ್ತಿ: ""ಸೊಂದಿ ಎ ಸಿತಗಂ'' 
(ಶಮದ. ಪರಿ. ೨); ನಾಣಿಲಿ, ಮಾತಾಳಿ, ಸೊಂದಿ (ಭಾಷಾಭೂ. ೧೯೧ ಉದಾ); ತಿರೆವೆಣ್ಣೆ - 
ಮುಗಿಲ್ಸೊಂದಿಯೊಳ್‌ ಬಳ್ಳಿವರಿವ ನೇಹದಿಂ ಬೆಳ್ಳಂಗೆಡೆವ ಸೊಗದಾಲಿನೀರೆನೆ ಪೊಚ್ಚಂ 
ಪೆರ್ಚಿ ಪರಿದುದು (ರಾಮಾಶ್ವ. ೩-೧೩). "ಕಡುಸೊಂದಿ' ಪರಾ. ೨. ತುಂಟ ; 
ತಂಟೆಕೋರ: ಸೊಂದಿಯವನೆನ್ನ ಮಗನಲ್ಲಂ ದೇವರ ಪಾದದಾಣೆ ಬಿನ್ನಪಮಾ 
ಕಾಳಿಂದಿಯೊಳಿರ್ದೀ ಕಂಚಿನ ಮುಂದಸಿನೊಳ್‌ ಪುಟ್ಟಿ ಕಂಸವೆಸರಂ ಪಡೆದಂ 
(ಅರ್ಥನೇ. ೬-೭೦); ""ಸೊಂದಿಯವನ್‌ ಇ ವ್ಮಬಿಚಾರದಿಂದ ಹುಟ್ಟಿದವನು'” 
(ಅರ್ಧನೇ. ಕೋಶ). (ಗು). ೩. ತುಂಟ ತನದ; ತಂಟೆಕೋರಸ್ವಭಾವದ: 
“ಸೊಂದಿಗೋಡಗ' ಪರಾ. 

ಸೊಂದಿಗಿಳಿ (ನಾ). ತುಂಟಗಿಳಿ: ಪರಿವಿಡಿಗೆಯ್ಕೆ ಸೊಂದಿಗಿಳಿ ತಂದೆಯ ತಾಯ 
ಸಮಾಪದೊಳ್‌ ತನೂದರಿಯ ರತೋಪಯುಕ್ತರುತಮಂ (ಶಾಂತಿಪು. ೮-೮೫); ಸುಸಿಲೆಳ್ಹ 
ಸೊಂಡಿಔದಿತಗಿಳಿಗಳ ರಸಿಕಾಳಾಪಂಗಳುಣ್ಮಿ ಪೊಣ್ಮಿದವು 

[ಸೊಂದಿ + ಗಿಳಿ] 

ಸೊಂದಿಗೋಗಿಲೆ (ನಾ). ತುಂಟಕೋಗಿಲೆ: ನಲಿದಪೆಯೆನ್ನ ನಲ್ಲಳ ಕಲಧ್ರನಿ 
ನಂದಿದುದಾಗಿ ಸೊಂದಿಗೋಗಿಲೆ ಬಗೆ ನಿನ್ನ ದರ್ಪಮನಡಂಗಿಪೆನೀಗಳೆ (ಲೀಲಾವ. 

[ಸೊಂದಿ *- ಕೋಗಿಲೆ] 

ಸೊಂದಿಗೋಡಗ (ನಾ). ೧. ತುಂಟಕೋತಿ: ಸೊಂದಿಗೋಡಗಂಗಳ ಕಾಲಾಟ 
ದಿನಲೊಕ್ಕಲರಿನುದಿರ್ದ ದೂಳಿಗಳನಮರ್ಚಿಯುಂ (ಕಬ್ಬಕಾ. ೫೪). ೨. ಒಂದು ಚಾತಿಯ 
ಕೋತಿ: "“ಪೇರಣಿಲೆನೆ ಸೊಂದಿಗೋಡಗಂ'' (ಚತುನಿ. ೭೬). [ಸೊಂದಿ 3- ಕೋಡಗ) 

ಸೊಂದಿತನ (ನಾ). ಹಾದರ; ವ್ಯಭಿಚಾರ: ಕುಲಟಾಭಿಸರಣಮಂ ಸೊಬಗೆಂದುಂ 
ಸೊಂದಿತನಮಂ ಪ್ರಗಲ್ಪ!ತೆಯೆಂದುಂ ಮುಯ್ವಾಂತು ದೆಸೆಗೆ ಬಿಲೈಸವೆಸುವೊಂ 
(ವರ್ಧಮಾ. ೨-೨೬). [ಸೊಂದಿ + - ತನ) 

ಸೊಂಪಡಗು (ಕ್ರಿ). ಕಳೆಗುಂದು; ಕಾಂತಿಯಿಲ್ಲದಾಗು: ಕಂಬನಿಗಳಾಲಿ 
ಯೊಳೀಡಿಅಿದು ಸೋರಿದವು ಸೊಂಪಡಗಿತು ಮುಖಾಂಬುಜದ (ಕುವ್ಮಾಕ. ೧-೮). 

[ಸೊಂಪು, 3- ಅಡಗು, (ಆ ಅಡಂಗು,)) 

ಸೊಂಪಲು, ಸೊಂಪು (ನಾ). ಅತ್ಮಂತ ಕಿರಿದಾದ ಹಾದಿ; ""ಎರಡು ಬೇಲಿಗಳ 
ಮಧ್ಯೆ ಅಥವಾ ಗೋಡೆಗಳ ಮಧ್ಯೆ ಹೋಗುವ ಕಿರುದಾರಿ'” (ನನ್ನೂರು. ಟಿಪ್ಪಣಿ): 
ಇದ್ದುದರಲ್ಲಿ ಇದೇ ಚೆನ್ನಾದ ಬೀದಿ ಎನ್ನಬಹುದು. ಉಳಿದವುಗಳನ್ನು ಹಟ್ಟಿ , ಸೊಂಪಲು, 
ಓಣಿ ಮತ್ತು ಗಲ್ಲಿಗಳೆಂದು ಕರೆಯಬಹುದು (ನನ್ನೂರು. ೭). ಸೊಂಪು: ನಮ್ಮನೇ ಗಡ್ಡ 
ಆಗ್ಲೇ ಓಣೋಣಿ, ಸೊಂಪ್ಲು ಸೊಂಪ್ಲು ಹುಡ್ಕಾಡ್ತಾನೆ (ಹುಟ್ಟಿಹ. ೧೫೯). 

ಸೊಂಪಿಗ (ನಾ). ನಿಧಿಯನ್ನು ಹೊಂದಿದವನು; ಶ್ರೀಮಂತ: ಭಕ್ತಾನುಕಂಪಿ 
ಭಕ್ತಿಯ ಸಿರಿಯ ಸೊಂಪಿಗಂ ಭಕ್ತಲೋಲಂ ತ್ರಿವಿಧಭಕ್ತಿಪರಿಪಾಲಕಂ (ಕೊಟ್ಟೂಬ. ೧-೭೪). 

[ಸೊಂಪು + - ಇಗ) 

ಸೊಂಪಿಡಿ (ಕ್ರಿ). ಅತಿಶಯವಾಗು; ಮೇಲ್ಮೆಯಿಂದ ತುಂಬಿರು: ದೇವಕುಸುಮ 
ಗಳಿಂದೆ ಕಂಪಿಡಿದು, ಸೊಂಪಿಡಿದು, ಮರ್ತ್ಮದಿಂ ಸ್ವರ್ಗಕ್ಕೆ ಕೊಂಡೊಯ್ಕುವೊಂದು 
ಬೃಂದಾರಕವಿಮಾನವೆನೆ, ಚಿತೆ ಹೂಡಿ ನಿಂದುದು (ಚಿತ್ರಾಂಗ. ೮೯-೨೪೫೬). 

` ಜೊಂಪು 4 ಇಡಿ 

ಸೊಂಪು, ಸಂಪು, (ನಾ). ೧. ಸೊಗಸು; ಚೆಲುವು; ಮನೋಹರತೆ: ಕತ್ತುರಿಯ 

ಕಂಪಿನಿಂ ಸೊಂಪಂ ತಳೆದ ಮಲಯಜವಿಲೇಪನಮುಮನರಸಂಗೆ ತೋಲ 

(ಕಾದಂಉ. ೧೮೮); ಸಂಪೂರ್ಣಮಾದ ವಿಧುಬಿಂಬಂ ಪೂರ್ವದಿಗಂಗನಾಲಲಾಟದೊಳಿಟ್ಟಾ 

ಸೊಂಪಿನ ಚಂದನತಿಲಕದ ಪೆಂಪಂ ತಳೆದಿರ್ದುದು (ಬಾಧಪು. ೫-೬); ಮಗಮಗಿಪ 

ಹೊಂದೊಡರ ಹಾರಾದಿಗಳಲೊಪ್ಪಂಬಡೆದು ನಸುನಗೆಮೊಗದ ಸೊಂಪಿನಲಾಹವಕ್ಕನು 

ವಾದನಭಿಮನ್ಮು (ಕುವ್ಮಾದ್ರೋ. ೪-೪೯). ೨. ಕಾಂತಿ; ಹೊಳಪು; ತೇಜಸ್ಸು: 

ಇನಬಿಂಬಂ ಕಣ್ಗಳುಂಬಂ ತೊಳಗಿ ಬೆಳಗೆ ಬಾಲಾತಪಂ ಸುತ್ತಲುಂ ಕಂಪಿನ ಸೊಂಪಂ 


(ವರ್ಧಮಾ. ೮-೯೯). 


೧೪-೭೫). 


ಸೊಂಪುಂಗಾಣಿ 


ಬೀಟೆ (ಕಾದಂಪೂ. ೩೫೪); ಮಾತೆಯ ಮನೋರಾಜ್ಕ ಪಿತನ ಕಣ್ಣಳ ಸೊಂಪು ಆತುರದೆ 
- ಪಾಡುತ್ತಲಿಹರ ಚೋಗುಳ ಜೊಂಪು (ಬಸರ. ೧-೧೩೯); ಶ್ರೀಗಿರಿಜೆಯಾಸ್ಮಕಮಳದ ಸೊಂಪು 
ಪೊಳೆಯೆ (ಚಟಪು. ೧-೨). ೩. ಹುಲುಸು; ಹೊರವು; ಸಮೃದ್ಧಿ: ಸೂಂಪಿನಿಂ | 
ಕಂಪಿಡುವ ಸಂಪಗೆಗಳಂ ಕೊಂಡು (ಬಸರ. ೩-೨೬); ಪೆಚೆನೊಸಲಿನ ಸುಳಿಗುರುಳ ಸೊಂಪಿನ 
ಚೆಲುವರಳುಗಣ್ಣಬಲೆಯೊಪ್ಪಿದಳು (ಕಂನಎ ೯-೩೬); ತೆ೦ಕಣದೆಲರ ತಂಪು ಪೊಸಮಾಂದಳಿರ 
ಸೊಂಪು (ಚಿತ್ರಾಂಗ. ೨೯-೮೦೮). ೪. ಹಚ್ಚಳ; ಅತಿಶಯ; ಆಧಿಕ್ಕ : ಕೃತವರ್ಮನು | 
ಕೃಪಾಚಾರ್ಯಾದಿಗಳು ಮಸಗಿ ಫೃತಸಮುದ್ರದ ಸೆಅಗ ಸೋಂಕಿದ ಹುತವಹನ ಸೊಂಪಿನಲಿ | 
ವೈರಿಪ್ರತತಿಯನು ತಣುಬಿದರು (ಕುವ್ಮಾಶ. ೩-೩). ೫. ಹಿಗ್ಗು; ಸಂತೋಷ: | 
ಹರನಿಂದುರ್ವಿಗೆ ದೈವವೇ ಕಿರಣಕಿಂದುಂ ಬಿಟ್ಟು ಸೊಂಪುರಿಟೆ (ಸೋಮೇಶ. ೬); ಸೊಂಪಿನ 
ನಗೆ ಸರೋರುಹಕೊಗೆಯೆ . . . ರವಿಯುದಯಾಚಳಕೆ ಬಂದ (ಕುವ್ಮಾಕ. ೨-೧); 
ಬುಧಜನಮನದಿಂಪು ಭಾವಜ್ಞರ ಸೊಂಪು ಸದಮಲನುಡಿಗಳ ತಂಪು ಒದವಿ ರಂಜಿಪ 
ಜೀವಂಧರಕೃತಿ (ಜೀವಂಸಾಂ. ೩-೫೪). ೬. ಇಂಪು; ಇನಿದು; ಮಧುರವಾದುದು: 
"ಸೊಂಪೆಸೆ' ಪರಾ. ೭. ನಿಧಿ; ಐಶ್ವರ್ಯ: ಎನಗೆ ಸುಗತಿ ಸುಮತಿ ಸೊಂಪು | 
ಬಿಣ್ಣು ನುಣ್ಬುತಣ್ಟು ನೀನೆ (ಹಂಪೆರ. ಹ. ೫೧೨-೨೨). ೮. ದಷ್ಟಪುಷ್ಟತೆ; ಕಟ್ಟುಮಸ್ತು: 
ದೇಹದಲ್ಲಿ ಪ್ರೋಟೀನುಗಳು ಮಾಡುವ ಕೆಲಸಗಳು : ೧) ದೇಹವನ್ನು ಸೊಂಪಾಗಿ 
ಬೆಳೆಸುವುದು (ಗೃಹಎ. ೧೦). ೯. ಸತ್ತ್ವ; ಶಕ್ತಿ; ತ್ರಾಣ: ನಾವು ಹಲವು. ರಾಜ್ಕವ 
ತಿರುಗಿ ದೇಹವೆಲ್ಲವು ಸುಟ್ಟು ಸೊಂಪಿಲ್ಲಯನಗೆ (ಕೊಲ್ಲಮಾ. ೫೯-೧). ೧೦. [ಸಂಗೀತ] 
(2): ಗತಿ ಗಹಗಹಿಸಲ್‌ ಕಳಸೋನ್ನತಿ ಗಮಕಂ . . . ನೇವಣಿ ಮಿಗೆ ಸೊಂಪಾಹತ 
ಕಂಪಿತಮುಣ್ಮೆ ಪಾಡಿದಂ ಮುನಿಯಷಭಂ (ವೀರಎ. ೬-೯೦). ಸಂಪು, ೧. | 
ಮಂದಗಮನೆಯರ ಬಲು ಸೋಲಿಸುವ ಸಂಪಿನಲಿ ಒಂದೊಂದು ಬೆರಗಿನ ಸ್ವರಮಣನ |20 
ಕಂಡೆನಾ (ತೀರ್ಥಮ. ೧೨೯); ಸಂಪೀಗಿ ಈ ಹೂವು ಸಂಪು ಇದ್ದರೇನ ಸಂಪನ್ನ ಶಿವನ | 
ನೆನಿಯಾದ ಸೋಬಾನ ನಿಂತು ಹಾಡಿದ ಫಲವೇನ (ಲೋಕಗೀ. ೧೧). ೩. ಕೊಳದ | 
ತೀರದೊಳಿರ್ದ ಪಲ್ಲವಾನ್ವಿತದ ತಣ್ಣೆಳಲ ತಂಪಿನ ಸಂಪಿನಿಂ ಕಂಗೊಳಿಸುವ (ನವಮೋ. 
೮-೪೬). ೧೧. ಭರ್ಜರಿಯಾದುದು; ಪೊಗದಸ್ತು: ಅಂದು ಸಂಪು ಮೇಜವಾನಿಯ 
ಭೋಜನಕ್ಕೆ ನಿಲ್ಲಬೇಕಾಯಿತು (ದೀಪಹ. ॥ ೧೨೨). ೧೨. ಸೊಕ್ಕು; ಗರ್ವ: 
ಲಂಪಟದೊಳು ಬಿದ್ದು ಓಡ್ಕಾಡುವಿ ಎಂದು ಸಂಪಿನಲ್ಲಿ ನಗುವದು ಜಾಣತನವೊ 
(ವಿಸಾಸು. ೪೭-೧): ರಾವ ಣಾಸುರಗತ್ತ ದೂಷಿಸಿದರೆಲೆಯಾಳ್ಡನೇ ಸಂಪಿನಿಂ 
ಕಾರ್ತವೀರ್ಯಾರ್ಜುನನದೆಂಬರಂ (ಪರಶು. ೧೩-೩೩). ೧೩. (7): ರತಿಪತಿಗಳನು 
ಸೋಲಿಸುವಾ ಗಾಡಿ ಬೆಡಗಿನ ಬಿಂಕಪಂಕವ ಗೂಡಿಸುತ ಮಿತ್ರಾದಿ ಸಂಪೊಡಗೂಡಿದರೆ 
ಆ ದೇಶದಗಲದಿ ನೋಡೆ ನಗರಗಳಾ (ಬಿಜ್ಜಪು. ೧೭-೬). 
ಸೊಂಪಾಗು ಎ. ೧. ಹುಲುಸಾಗು; ಹೊರವಾಗಿ ಬೆಳೆ: ಸೊಂಪಾಗುತ್ತಂಕುರಿ 
ಸುತ್ತುಂ. . . ನೆಜೆದಿಂಪಿಂ ನಳನಳಿಸಿ ಶಾಲಿವನಮೆಸೆದಿರ್ಕುಂ (ಗಿರಿಕ. ೨-೧೩). ೨. ಹಿಗ್ಗು; 
ಆನಂದಪಡು: ಮೇಲುರತದಲಿ ಪರಿಮಳದ ವೈಹಾಳಿಯಲಿ ಸಲೆ ಬೀದಿವರಿದು 
ಚಡಾಳಿಸುವ ಸೊಗಸಿನಲಿ ಸೊಂಪಾದಳು ಸರೋಜಮುಖಿ (ಕುವ್ಮಾಆ. ೧೦-೪). 
(ದೇ. ॥ ತಮಿ. ಚೊಮ್ಬು ; ತುಳು. ಸಂಪು, ಸೊಂಪು; ತೆಲು. ಸೊಂಪು] 
ಸೊಂಪುಂಗಾಜಿ, ಸೊಂಪುಗಾಅ (ನಾ). ಚೆಲುವ; ಸೊಗಸುಗಾರ 
ಸೊಂಪುಗಾಅಂ, ಸೊಂಪುಂಗಾಅಂ (ಭಾಷಾಭೂ. ೧೯೨ ಪ್ರಯೋ). ಸೊಂತುಗಾಜಿ 
ಮೇಲಿನ ಪ್ರಯೋಗವನ್ನು ನೋಡಿ. (ಸೊಂಪು 4 - ಕಾಟ] | 
ಸೊಂಪುಗಳ್‌ (ಕ್ರಿ). ಚೆಲುವನ್ನು ಬೀರು; ಸೊಗಸಾಗಿರು : ಅಲರ್ವಡಿಯಂ 


5 


10 


15 


25 


30 


35 


ಅ 
ಆ 


ಸೂಸುವ ಕನಕರುಚಿನಿಚಿತಸುಮನೋಗಣದಿನಲಂಕೃತಿವೆತ್ತು ಸೊಂಪುಗಚೆವ ಚಂಪಕ |40| 


ಪ್ರತಾನಮುಂ . . . ಕಣ್ಣೊಳಿಸಿರ್ದುದು (ಶಬಶಂ. ೨-೪೨ ವ). 
ಸೊಂಪುಗಾಅ “ಸೊಂಪುಂಗಾಅ' ನೋ. 
ಸೊಂಪುಗೆಡು (ಕ್ರಿ). ೧. ಅಂದಗೆಡು; ಹಾಳಾಗು: ದಂಪತಿಗಳ ಪಗೆತನದಿಂದಿರ್ವರ 

ಪೆಂಪಿನ ಬೇರು ಪರಿವುದು ಸೊಂಪುಗೆಡುವುದು ಸೊಬಗು (ಹದಿಬ. ೬-೮). ಪಿ. ಕಾಂತಿ 

ಯಿಲ್ಲದಾಗು; ಕಳಾಹೀನವಾಗು: ಸೊಂಪುಗೆಟ್ಟುದು ಸಿರಿವದನ ಮನದಿಂಪು 
ಬೀತುದು ಭಕ್ತಮೋಹದಲಂಪು ಮಸುಳಿತು (ಕುವ್ಕಾಭೀ. ೬-೨೬). [ಸೊಂಪು * ಕೆಡು] 


(ಸೊಂಪು 4 ಕಣೆ] 


4s 


೮೭೦೫ 


ಸೊಂಪೇಜು 


| ಸೊಂಪುಗೊಳ್‌ (ಕ್ರಿ). ೧. ಚೆನ್ನಾಗು; ಸೊಗಸಿನಿಂದ ಕೂಡು: ನಯಂಬಡೆವ 
| ನಿಡಿದೆನಿಸುವ ಸೊಂಪುಗೊಳ್ವ ಪೆಂಪುವಡೆವ ಜೀವಸ್ವರಂಗಳೊಳ್‌ ನಿಂದು ನಿಂದು 
ನೆರೆವೇಜುವ ಸೊಗಸು ನಿರವಿಸಲರಿದು (ಚಿಕವಂ. ೧೬೦-೧). ೨. ಹಿಗ್ಗು; ಸಂತೋಷಿಸು: 
| ಹುವ್ರುಗಳು ತಗುಲಿದಾಗೆಲ್ಲ ಅವರ ಮೈಗಳಂ ಸೊಂಕಿದಂತೆ ಸೊಂಪುಗೊಂಡು 
|  (ಹಾಗಂಧಿ. ೨೩೦-೧೫). [ಸೊಂಪು 4 ಕೊಳ್‌] 
ಸೊಂಪುಡಿ (ನಾ). ಒಂದು ಬಗೆಯ ವಾದ್ಯ (7): ನಿಡುಸರದ ಸೊಂಪುಡಿಯ 
ಶಂಖದ ಮಣಿಯ ಭೂಷಣದ ಬಿಡದೆ ಬೀಸುವ ನವಿಲ ಚಾಮರದಡಿಕೆಗಳ ಬಿಚ್ಚೋಲೆ 
ರಾಗಟೆಗೆಡೆದ ಭೋರೆಂದೆಂಬ ನಿಡುನೆರವಿಗಳನೀಕ್ಷಿಸಿದ (ಮೈರಾಕಾ. ೨-೩೭). (7) 
ಸೊಂಪುತನ (ನಾ). ಚೆಲುವು; ಸೊಬಗು: ಜವ್ವನಂ ಗರಗರನಪ್ಪ ಸೊಂಪುತನವುಳ್ಳವ 
ಳಾದೊಡೆ ಬಂದು ಮುಂದೆ ಸಂಚರಿಸುಗೆ (ಸೂಕ್ತಿಸು. ೮-೪೧೭). [ಸೊಂಪು * - ತನ] 
ಸೊಂಪುದೋಜಅಿಶಸು (ಕ್ರಿ). ಚೆಲುವನ್ನು ಪ್ರದರ್ಶಿಸು; ಸೊಬಗನ್ನು 
ತೋರ್ಪಡಿಸು: ಒಸೆದು ಕೋಮಲದ ತನುವಲ್ಲರಿಯ ಸೊಂಪಿಂದೆ ಸೊಂಪು 
ದೋಬ್‌ಸುತಿರ್ಪರು (ಜೈಮಿಭಾ. ೬-೧೯). (ಸೊಂಪು ೬ ತೋಜ್‌ಸು! 
ಸೊಂಪುನಡೆ (ನಾ). ಅಂದವಾದ ನಡಗೆ; ಒಯ್ಕಾರದ ಗತಿ,-ಚಲನೆ: 
ಒಳ್ನಡೆಯ ಸಲೆ ಸೊಂಪುನಡೆಯ ಸೋಲ್ನಡೆಯ ನೂಬಗಿಯರಿರದೆ ತಳರ್ದರ್‌ 
(ಚೆಬಪು. ೩೭-೧). [ಸೊಂಪು * ನಡೆ I} 
| ಸೊಂಪುವಡೆ (ಕ್ರಿ). ಹುಲುಸಾಗಿರು; ಹೊರವಾಗಿರು: ಸೊಂಪುವಡೆದ ಪಾದರಿಗಳು 
ಕಂಪ ಬೀಜುವ ಬಕುಳದ ಕುಜಸಂಕುಳ ಸಂಪತ್ತಿನಲಿ ಬೆಳೆದಿಹವು (ಅಂಜಚ. ೨-೪೭); 
ಅದಲ ಪರಿಸರದೊಳ್ಳೊಂಪುವಡೆದಲರ್ದ ಚಂಪಕಮಂ ತೋಮ್‌ (ರಾಜಶೇ. ೧೦-೨೯ ವ). 
(ಸೊಂಪು *- ಪಡೆ] 
ಸೊಂಪುವೆರು "ಸೊಂಪುವೆಜು' ನೋ. 
ಸೊಂಪುವೆಜು, ಸೊಂಪುವೆರು (ಕ್ರಿ). ೧. ಸೊಗಸಿನಿಂದ ಕೂಡಿರು; 
ಮನೋಹರವಾಗಿರು : ಪದವಿನ್ಕಾಸವಿಶೇಷದೊಳ್‌ ಪದವಿಲಾಸಂ ಸೊಂ!ಪಾಠಾಂ. ಪೆಂ) 
ಪುವೆತ್ತಿರ್ದ ಕಾವೈದ ಮೆಯ್ಕೊಳ್‌ ಸಮುದಾಯಶೋಬೆ (ಅನಂಪು. ೧-೮); ನಗರಿದುರ್ಗಂಗಳಿಂ 
ಸೊಂಪುವೆತ್ತ ಪೆಂಪಿನ ಕುಂಭಿನಿಯೊಳ್‌ ಮುಖ್ಯವಾದ ಶಾಳಿವನವಿರ್ದುದು 
| (ಹಮ್ಮಿರ. ೧೧೪೯ವ). ೨. ಅಧಿಕವಾಗು; ಹೆಚ್ಚಳವನ್ನು ಹೊಂದು: ದೇವ 
ದ್ವಿಜನ್ಮೋತ್ಕಾರಾರ್ಚ್ಚನದಿಂದಂ ಸಲೆ ಸೊಂ!ಪು]!ವೆತ್ತ] ವಿಭವ೦ (ಎಇ. 2೦೪11, 
| ಸೊಂಪುವೆರು: ೧. ಇದು ಸೊಂಪವೆತ್ತೆಸೆದರ್ಥ (ಇಚಿಸಾಂ. ೧-೮೯). 
[ಸೊಂಪು 4 ಪಟು) 
| ಸೊಂಪುಲ್‌ (ನಾ). (7): ಸೊಂಪುಟ್‌, ಪೊಂಪುಟ್‌ (ಶಬ್ಗಾನು. ೧೪೦ ವ್ಯಾಖ್ಮಾ). (7 
| ಸೊಂಪೆರೆ (ಕ್ರಿ). ಕಾಂತಿಯನ್ನು ಸೂಸು ,-ಚೆಲ್ಲು: ಶಾಂತಲೆ, ನಿನ್ನ 
| ಮುಖ ಸೊಂಪೆರೆಯುತ್ತದೆ (ಶಾಂತಲಾ. ೬). [ಸೊಂಪು 4 ಎರೆ, (< ಎಣೆ,)] 
ಸೊಂಪೆಸೆ (ಕ್ರಿ). ೧. ಚೆಲುವಾಗಿರು; ಸೊಗಸನ್ನು .ಬೀರು: ಸೊಂಪೆಸೆವ 
ಕಿಂಪುರುಷನಿತಂಬಿನಿಯ ಸಡಿಲ್ದೆಳಲ್ವ ಕಡುನಿಡಿದಾದ ಕೇಶಪಾಶದಿಂ ತೊಡರ್ದು 
೨. ಮಾಧುರ್ಯದಿಂದ ಶೋಭಿಸು; ಇಂಪಾಗಿರು: 
ಸೊಂಪೆಸೆವ ಕೋಗಿಲೆಯ ಸರ... ವನದ ಸೊಗಸಿನ ಸೊಂಪು ಸೆಳೆದುದು 
| ಮನವನು (ಕುವ್ಮಾಳ. ೪-೩೬). (ಸೊಂಪು 4 ಎಸೆ] 
| ಸೊಂಷೇರು "ಸೊಂಪೇಟು' ನೋ. 
| ಸೊಂಪೇಳು (ಕ್ರಿ). ಹಿಗ್ಗು; ಸಂತೋಷದಿಂದ ಉಬ್ಬು: ಕೇಳವನಿಬರ ಮಾತು 
ಕಿವಿ ಕಣ್ಣಾಲಿಗಳು ಕಡೆಗಣಿಸಲೆಳಸವು ನಾಲಗೆಗೆ ನುಡಿ ಹೊಗದು ತನು 
ಸೊಂಪೇಳದಿನ್ನುಳಿದಿಂದ್ರಿಯದ ಸಮ್ಮೇಳವೇತಜದು (ತೊರರಾ. ೫-೩-೩೮). 
. (ಸೊಂಪು 1 ಏಳು (< ಏಮ್‌) 
ಸೊಂಪೇಜು, ಸೊಂಪೇರು (ಕ್ರಿ). ೧. ಅತಿಶಯವಾಗು: ಪಾರಿವಗಳ ದನಿ 
| ಕೊಳರ್ವಕ್ಕಿಯ ಲಲ್ಲೆ . . . ನಾರಿ ಮದನಮೋಹಿನಿ ಜಯಂತರೊಳು ಸೊಂಪೇಟ್‌ದುವು 
| 


| 
| 
[ 
| | 
| 
| 
| 
| 
| 


೩೪-೨೦: 1082). 


(ಶಬಶಂ. ೩-೩೫ ವ). 


(ಕಂನಎ. ೧೦-೪೩). ಪ. ಹುಲುಸಾಗು; ಹೊರವಾಗಿರು: ಬಗ್ಗಿಸುತ್ತಿರ್ದುವುಗ್ಗಡದಿಂ 
ಕೋಗಿಲೆ ಮೊಗ್ಗೆಯಿಂ ಮಿಡಿಗಳಿಂ ಸೊಂಪೇಲ್‌ದಿಮ್ಮಾವಿನೊಳ್‌ (ಕಬ್ಬಕಾ. ೫೫); 


ಸೊಂಪೊಗೆ 


ಬಳ್ಳಿಮೊದರ್ಮಡಲ್ಲು ಸೊಂಪೇಅ*ದುದು «ರಾವಶಶೃ. ೩. ಹಿಗ್ಗು; 
ಸಂತೋಷಿಸು: ಗಿರಿಜೆಗೆ ಶಿವಲಿಂಗಮನಧಿಕಮನಃಪ್ರಮೋದದಿಂ ತೋಲುವುದುಂ 
ಸೊಂಪೇಲ್‌ದಳಭವನೊಳಗೆ ಚೇರೂಜ್‌ದಳ್‌ ಸುರತರು 
ಸುಗಂಧದ ತವರ್ಮನೆಯಿದೆಂದೆನಿಪ ಪೂದೋಟಮಂ ದೂರದಿಂ ಕಂಡು ಸೊಂಪೇಟ್‌ 
(ಪುಷ್ಪರ, ಹ. ೫೨೩-೨೩೬). ಸೊಂಪೇರು : ೪. ಚೆಲುವಾಗು; ಸೊಗಸಾಗು : ಸೂರ್ಯನ 
ಶಶಿಬೀದಿ ಕೇರಿ ಬಾಗಿಲವಾಡ ಕೇರಿ ಸೊಂಪೇರಿ ಮೆರೆದವು (ಗುಂಡುಸು. ೨-೨). 
(ಸೊಂಪು 4 ಐಟು (ಆ ಎಖ್‌)] 
ಸೊಂಪೊಗೆ (ಕ್ರಿ). ಅಧಿಕಗೊಳ್ಳು; ಅತಿಶಯವಾಗು: ಆ ಮುದ್ರಿಕೆಯ ಶಿರದಲಿ | 
. ಕುಚಮಧ್ಯದಲಿ ಸೊಂಪೊಗೆವ (ಪಾಕಾಂ. ಪಗಿವ] ಸಂತೋಷದಲಿ ಸೇರಿಸಿ 
(ಸೊಂಪು *- ಒಗೆ, 
ಸೊಂಪ್ಲು "ಸೊಂಪಲು' ನೋ. 
ಸೊಕ "ಸೊಗ' ನೋ. 
ಸೊಕಗೊಳಿಸು (ಕ್ರಿ). ಸಂತೋಷಪಡಿಸು: ಸಕಲ ಜೀವರ್ಕಳೆಲ್ಲರನು ದುರ್ವಿಷಯದೆ | 
ಸೊಕಗೊಳಿಸಿದ ಪಾಪವೆನಗೆ ಪ್ರಕಟಿತವಾಗಿರ್ದು ಪೋಪುದು (ಮೋಹತ. ೬-೪೩). 
(ಸೊಕ ( ಸೊಗ) 4 ಕೊಳ್‌, 3- - ಇಸು) 
ಸೊಕಮಿರು "ಸೊಗಮಿರ್‌' ನೋ. 
ಸೊಕವಡೆ "ಸೊಗಂಬಡೆ' ನೋ. 
ಸೊಕ್ಕಟ್‌ “ಸೊರ್ಕಲ್‌' ನೋ. 
ಸೊಕ್ಕಾನ್‌ "ಸೊರ್ಕಾನ್‌' ನೋ. 
ಸೊಕ್ಕಾನೆ "ಸೊರ್ಕಾನೆ' ನೋ. 
ಸೊಕ್ಕಾನೆದಲೆಗ (ನಾ). ಮದಿಸಿದ ಆನೆಯ ತಲೆಯನ್ನು ಉಳ್ಳವನು; 
ಗಚಾನನ; ಗಣಪತಿ: ಇಕ್ಕಡಿವಡೆದ ಕಾರ್ಮುಕವ ನಿವಾರಿಸಿ ತೆಕ್ಕೊಂಡು 
ಭಾರಿಯ ಹಲವ ಒಕ್ಕಯ್ಕೊಳಾಂತ ಪೇರೊನಕೆಯಿಂದಿಕ್ಕಿದ ಸೊಕ್ಕಾನೆದಲೆಗನ ಮೇಲೆ 
(ಮೋಹತ. ೩೮-೫೯). [ಸೊಕ್ಕಾನೆ (ಎ ಸೊರ್ಕಾನೆ) * ತಲೆ 3*- -ಗ್ನ]) 
ಸೊಕ್ಕಾನನಡೆ (ನಾ). ಮತ್ತಗಜದ ನಡಗೆಯಂತಹ ನಿಧಾನವಾದ ನಡೆ 
"ಸೊಕ್ಕಾನೆನಡೆವೆಜು' ಪರಾ. 
ಸೊಕ್ಕಾನೆನಡೆಯವರ್‌ (ಬಹುವ) ಎ ಮತ್ತಗಜದಂತೆ ನಡೆಯುವವರು; 
ಮಂದಗಮನೆಯರು: ಪೊಂಬಾಳೆದೊಡೆಯ ಪೊಸ ಪೊಂಗೊಡದ ಪೊಜವಾಲಜ 
ಸೊಕ್ಕಾನೆನಡೆಯವರ್‌ ನಡೆತಂದರು (ಚಿಬಪು. ೪೫-೩೩). 
[ಸೂಕ್ಕಾನೆ (ಆ ಸೊರ್ಕಾನೆ) * ನಡೆ) 
ಸೊಕ್ಕಾನೆನಡೆವೇಖ (ಕ್ರಿ). ಮದಿಸಿದ ಆನೆಯಂತೆ ಚಲಿಸು; ಮಂದಗತಿಯಲ್ಲಿ 
ಸಾಗು: ಸೊಕ್ಕಾನೆನಡೆವ್‌ತ್ತ ಸೊಬಗಿಯರ್‌ ವಿಟರೆರ್ದೆ ಬಿಕ್ಕನೆ ಬಿರಿಯು 
ವಂದದಲಿ ಅಕ್ಕಖಿಂದಾಲೋಕನಗೆಯ್ಹು ಮದನನ ಮೊಕ್ಕಳಕೊಳಗುಮಾಡಿದರು 
(ಮೋಹತ. ೨೪-೧೬). [ಸೊಕ್ಕಾನೆನಡೆ 4 ಪೆಜು) 
ಸೊಕ್ಕಾಹಾರ (ನಾ). ಮತ್ತುಬರಿಸುವ ಆಹಾರಪದಾರ್ಥ; ಮೈಮರೆಯುವಂತೆ 
ಮಾಡುವ ಉಣಿಸು: ಒಂದು ದಿವಸಂ ವಸಂತಮಾಲೆಯವರಿರ್ವರ್ಗಂ ಪಿರಿದಪ್ಪ 
ನಿದ್ರೆಯಪ್ಪ ಸೊಕ್ಕಾಹಾರಮನಿಕ್ಕಿ ಮೈಯಲಟ್‌ಯದವಸರದೊಳು (ಪುಣ್ಮಾಸ್ರ ೪-೨೦ ವ). 
[ಸೊಕ್ಕು (< ಸೊರ್ಕು,) 4 ಆಹಾರ] 8 
ಸೊಕ್ಕಿನಗಿಡ (ನಾ). ಒಂದು ಬಗೆಯ ಸಸ್ಮ: ಇಂಗಳದ ಮರ. ಇಂಗಳೀಕ, 
ಮಾಸುಮರ, ಸೊಕ್ಕಿನ ಗಿಡ (ಮೈಔಗಿ. ೧೧-೧೯೦). (+ ಗಿಡ (ಆ ಗಿಡು)) 
ಸೊಕ್ಕಿಸು "ಸೊರ್ಕಿಸು' ನೋ. 
ಸೊಕ್ಕಿಸೆಟ್ಟಿ (ನಾ). ಒಬ್ಬಾತನ ಹೆಸರು: ಸೊಕ್ಕಿಸೆಟ್ಟಿ ಪದುಮಸೆಟ್ಟಿ (ಎಕ. ೪ಟ, 
ಶಿವವೊ. ೧೧೪-೧೯;೨5೦7). [?-%+ ಸೆಟ್ಟಿ) 
ಸೊಕ್ಕು "ಸೊರ್ಕು,' ನೋ. 
ಸೊಕ್ಕು "ಸೊರ್ಕು,' ನೋ. 
ಸೊಕ್ಕುಂಜವ್ವನ "ಸೊರ್ಕುಂಜವ್ವನ' ನೋ. 


೩-೧೬). 


(ಗಿರಿಕ. ೩-೫೪); 


(ತೊರರಾ. ೫-೩-೯೪). 


೪ 
ಅ 


೮೭೦೬ 


[25 


ಸೊಕ್ಕೇರು 


ಸೊಕ್ಕು ೦ಜವ್ವನೆ, ಸೊಕ್ಕುಜವ್ವನೆ (ನಾ). ಉಕ್ಕುತ್ತಿರುವ ಹರೆಯವುಳ್ಳವಳು; 
ನವತರುಣಿ: ಸೊಕ್ಕುಂಜವ್ವನೆಯರ ತಕ್ಕೆಗೆ ನೂತ್ನಯೌವನಿಗರಂ ಚಕ್ಕನೆ ಸಿಲ್ಕಿಸಿ 
ಮಿಕ್ಕು ಮನಂಗೊಳಿವ ಹೇಮಂತದೊಳ್‌ (ಉದ್ದಟ. ೪-೩೬ ವ); ಘಟ್ಟಿಮಗುಳ್ಳುತ್ತಿರ್ದೆರ್‌ 
ಸೊಕ್ಕುಂಜವ್ವನೆಯರು ಮುದದಿಂ (ಉದ್ಬದೇ. ೨-೩೫). ಸೊಕ್ಕುಜವ್ವನೆ : ಸೊಕ್ಕುಜವ್ವನೆಯ 
ತಕ್ಕೆಯ ಸವಿಯಂದದೆ . . . ಕೇಳುವರಿಗತಿಹರುಷವ ಮಿಕ್ಕೆಸಗುವುದೀ ಕಾವ್ಮ 
(ಕಂನವಿ. ೧-೧೬); ಮನ್ಮಥನ ಸಾಣೆವಿಡಿದಲಗಿನಂತಲ್ಲಲ್ಲಿ ಮರೆದೊರಗಿದ ಸೊಕ್ಕು 
ಜವ್ವನೆಯರೋ ಶೃಂಗಾರರಸಮೂರ್ತಿ ಇಕ್ಕೆಗ್ಗೆದುದೊ ಭೂತಳದೂಳೆಂಬೊಲಿರೆ 
(ವೆಂಕಾರಾ. ೫-೪-೧೯).  (ಸೊಕ್ಕುಂಜವ್ವನ ( ಸೊರ್ಕುಂಜವ್ವನ) + - ಎ) 

ಸೊಕ್ಕುಗಣ್‌ "ಸೊರ್ಕುಂಗಣ್‌' ನೋ. 

30| ಸೊಕ್ಕುಗತ್ತಲೆ (ನಾ). ಗಾಢಾಂಧಕಾರ: ಸೊಕ್ಕುಗತ್ತಲೆಯೊಳಗೆ ಜಾರೆಯರ್‌ 

| ತಮತಮಗೆ ತಕ್ಕರೆಡೆಗೈದುವೆಡೆಯೊಳ್‌ (ಚಿಬಪು ೯-೧೪). 

[ಸೊಕ್ಕು (- ಸೊರ್ಕು,) *- ಕತ್ತಲೆ (ಆ ಕಬ್ರಲೆ)] 

| ಸೊಕ್ಕುಗಳ್‌ (ನಾ). ಅಮಲೇರಿಸುವ ಮದ; ತೀಕ್ಷ್ಣವಾದ ಕಳ್ಳು: ಸೊಕ್ಕಿಸಿ 

ನೋಟು್ಪಮೆಂಬ ನೆವದಿಂ ಸೊಕ್ಕುಗಳ್ಳನೆಜ್‌ಯಿಸಿ ಪಲವುಂ ಭಕ್ಷಸಮೇತಮುಣಲಿಕ್ಕಿಸಿ 
. ೬ ಅವಂದಿರ್‌ ಪರವಶತೆಯಿಂ ನಿದ್ರೆಗೆಯ್ತುದುಂ (ಮಹಾನೇ. ೯-೫೪ ವ). 
[ಸೊಕ್ಕು (ಆ ಸೊರ್ಕುು) * ಕಳ್ಳ) 

ಸೊಕ್ಕುಗೋಗಿಲೆ "ಸೊರ್ಕುಂಗೋಗಿಲೆ' ನೋ. 

ಸೊಕ್ಕುಜವ್ವನ "ಸೊರ್ಕುಂಜವ್ವನ' ನೋ. 

| ಸೊಕ್ಕುಜವ್ಯನೆ “ಸೊಕ್ಕುಂಜವ್ವನೆ' ನೋ. 


5 


20| ಸೊಕ್ಕುದಕ್ಕೆ “ಸೊಕ್ಕುದಳ್ಳೆ' ನೋ. 


| ಸೊಕ್ಕುದಳ್ಳಿ ಸೊಕ್ಕುದಕ್ಕೆ (ನಾ). ಮೈಮರೆಸುವಂತಹ ಅಪ್ಪುಗೆ; ಗಾಢಾ 

| ಲಿಂಗನ: ಉರುವ ಕಾಂತೆಯರ ಕೂಟದ ಸೊಕ್ಕುದಳ್ಳೆಯೊಲ್ಮಿ ಬುಗುವಧರಾಮೃತವ 
ನೀಂಟಿ ಸೊಗಸುವ ಸುಖಗಳುಟ್‌ ಜಟೆವ ತನಿವೇಸಗೆಯ ದಿನದೊಳಧ್ವರಾಶ್ವದ ಕೂಡೆ 

| ಪಡೆ ನಡೆದುದು (ಚೈಮಿಭಾ. ೧೫-೫). ಸೊಕ್ಕುದಕ್ಕೆ: ಸೊಕ್ಕುದ!ಪಾತಾಂ. ತ]ಕ್ಕೆಯ 

ಸೊಗಸುವಡೆದಳಾ ಕಾಂತೆ ಪ್ರಿಯನಂಗದೊಳ್ಳೋಹನೋತ್ಸಂಗದೊಳ್‌ (ಜೈಮಿಬಾ. 

[ಸೊಕ್ಕು (ಆ ಸೊರ್ಕು,) 4 ತಳ್ಳೆ (ಆ ತಟ್ಮೆ)) 

ಸೊಕ್ಕುನಡೆ (ನಾ). ಗರ್ವದಿಂದ ಕೂಡಿದ ನಡತೆ; ಅಹಂಕಾರದ ಸ್ವಭಾವ: 
ಸೊಕ್ಕುನಡೆಯ ಸಣ್ಣತನದ ಮೇಲದಧಿಕಾರಿಗೂ ತನಗೂ ಆಗಾಗ್ಗೆ ನಡೆಯುತ್ತಿದ್ದ 
ತಿಕ್ಕಾಟದಿಂದ ಅವನ ಅತೃಪ್ತಿ ತೀವ್ರಗೊಂಡಿತು (ಪುನರು. ೩೭೦). 


೧೧-೧೭). 


30| [ಸೊಕ್ಕು (< ಸೊರ್ಕು) 34 ನಡೆ! 
| ಸೊಕ್ಕುಮದ್ದು `.9ರ್ಕುಮರ್ದು' ನೋ. 
| ಸೊಕ್ಕುಮುರಿ "ಸೊಕ್ಕುಮುಟ್‌' ನೋ. 
ಸೊಕ್ಕುಮುಟ್‌, ಸೊಕ್ಕುಮುರಿ (ಕ್ರಿ). ಜಂಬವನ್ನು ಇಳಿಸು; ಗರ್ವಭಂಗಮಾಡು: 
ಸಿರಿಮದದೊಳಗಿಹುದಿಲ್ಲಿ ಸೊಕ್ಕುಮುಅ್‌ದು ನಿನ್ನ ಹಲ್ಲ ಕಳೆಚುವ'ರಲ್ಲಿ 
35| (ಪುರಂದ. ೨-೩೯-೫). ಸೊಕ್ಕುಮುರಿ : ಅವನ ಸೊಕ್ಕುಮುರಿಯಲು ಮಿಕ್ಕವರು ಕಾದಿದ್ದರು 


(ರೂಢಿ). _ (ಇ ಸೊರ್ಕು) * ಮುಬ್‌ | 
ಸೊಕ್ಕುವಾರಿ ಚ ಉಕ್ಕಿ ಹರಿಯುವ (ರಕ್ತದ) ಧಾರೆ, --ಪ್ರವಾಹ: ತೋರಿಯ 
| ಹಯ ಹಸ್ತಿ ಕುಚ್‌ ಕೋಣಗಳ ಸೊಕ್ಕುವಾರಿ ರೋಹಿತ ಮಿದುಳುಗಳು ಭೂರಿಬೇತಾಳಾದಿ 
| ಗಳುಂಡು . . . ಸರ್ತಿಸಿತು (ಮೋಹಕ . ೪೦-೬೯). [ಸೊಕ್ಕು (ಆ ಸೊರ್ಕು,) + ವಾರ್ಮಿ] 
40| ಸೊಕ್ಕುಹ (ನಾ). ಸೊಕ್ಕುವಿಕೆ; ಮತ್ತೇರುವಿಕೆ: "" ಮಾದ, ಮದ-ಸೊಕ್ಕುಹ'' 
| (ನಾಚರಾ. ಕಿ) [ಸೊಕ್ಕು (ಆ ಸೊರ್ಕು) 4 -ಹ್ಮ (ಆ-ಪೃ)) 
ಸೊಕ್ಕೂಡು (ಕ್ರಿ) . ಎಚ್ಚರ ತಪ್ಪಿಸುವ ಮದ್ದನ್ನು ನೀಡು; ಸೊಕ್ಕುಮದ್ದನ್ನು 
ಜಃ ಎಳೆನೀರಿನೊಳು ಸೊಕ್ಕೂಡಿ ಗಣಿಕೆಯಟ್ಟಲು ಚಾರುದತ್ತನು ಎಣಿಸದೊಲಿದು 
ವಸಂತತಿಲಕೆಯು ತಣಿಯೆ ಪೀರ್ದೊಅಗಿದರು ಮೃದುಶಯ್ಕೆಯಲಿ ಮದಭರದಿ 
(ಸಾಳ್ವಭಾ. ೧೭-೩೨). [ಸೊಕ್ಕು (< ಸೊರ್ಕು,) + ಊಡು 
ಸೊಕ್ಕೇರು "ಸೊರ್ಕೇಲು' ನೋ. 


45 


ಸೊಕ್ಕೇಲು 


ಸೊಕ್ಕೇಜು "ಸೊರ್ಕೇಲು” ನೋ. 

ಸೊಖನಾಸಿ "ಸುಖನಾಸಿ' ನೋ. 

ಸೊಗ, ಸುಕ್ಕ, ಸೂಕ (ನಾ). ೧. ದೈಹಿಕವಾಗಿ ಮತ್ತು ಮಾನಸಿಕವಾಗಿ 
ಪಡೆಯುವ ಆನಂದಾನುಭವ; ಸುಖ; ಸಂತೋಷ: ""ಸೊಕಮೆಂದುಂ 
ಸೊಗಮೆಂದುಂ ಸುಖಂ'' (ಕಶಸಾ. ೬೪-೪೨೧); ಪೊಡೆಮಟ್ಟೋಲ್ಕೆಸದೆ ನಿಚ್ಚವಯಣಮಿಲ್ಲದೆ 
ತನ್ನಿರ್ದಾಲಯದೊಳಿರ್ದು ಬಾಟ್ಟುದೆ ಭೂಲೋಕಮನಾಳ್ವ ಸೊಗದಿನಗ್ಗಳಮಲ್ಲೇ 

ಆಅರೆಮೆಯ್ತೆಣ್ಣರೆಭೋಗಮೆಲ್ಲ ಸೂಗಮುಂ ವೇಶ್ಶ್ಕಾಜನಕ್ಕೀಕ್ಷಿಸಲ್‌ 

ದೊರೆಗಳ್ಲೆತ್ತಣ ನೀತಿಯ್ಕೆ (ಸೋಮೇಶ. ೬೦); ಬಾವಿಸೆ ಸೊಗದ ಸುಗ್ಗಿಯ 

ತನಿಸೊಕ್ಕೆನ್ನನಾವರಿಪುದು ಮತ್ತೇವೆ (ಹವಿಬ. ೧-೪೩). ೨. ಕ್ಷೇಮ; ಸೌಖ್ಯ; ಕುಶಲ: 

ಚೆಂದವೇ ಅಯ್ಕ . ನೀವು. ಸೊಗವೆ? «ಸವತಿ. ೭೩). ಸುಕ್ಕ ಈ 


(ಪಂಚತಂ. ೪೪-೨೩); 


೭ ೧. 


ಮಹಾಪರೂತದುಳ್‌ ಅಕ್ಷಯಕೀರ್ತ್ರಿತುನ್ತಕದ ವಾರ್ದ್ದ್ವಿಯ ಮೇಲದು ನೋನ್ತು ಭಕ್ತಿಯಿಂ | 


ಅಕ್ಲಿಮಣಕ್ಕೆ ರಮ್ಮ ಸುರಲೋಕಸುಕಕ್ಕೆ ಭಾಗಿ (ಎಕ. 1. ೨೧:೪: ಹು. 7೧0); 
ಕಣಿಯೆನಿಸಿ ಮಾಪುಬ್ಬಕೋಟಿಪರಮಾಯು ನಾಜಿನಾಮಮುಮಾಯ್ರರ್ಭಕನಿಕರ 
ನಾಭಿನಾಳಪ್ರಕರನಿಕರ್ತನಮನಆ್‌ಯೆ 
ದೇವರಾಯರು ಸುಕದಿಂ ರಾಜ್ಯಂಗೆಯ್ಯುತ್ತಿರ್ದ್ದಲ್ಲು (ಎಇ. ೩xX॥1 ೧೮೫-೩; 1407). 
ಸೊಕ: ೧. ಸುಖ-ಸೊಕ, ಸೊಗ (ಶಮದ. ೨೭೦ ಪ್ರಯೋ); ಸೊಕಮಿರ್ಕಕ್ಕಟಿ ದರ್ಭಪಾಣಿ 
ಯಮಜಂ ದರ್ವೀಕರಂ ವಾಯುಪುತ್ರಕನು೦ (ಗದಾಯು. ೩-೩೪); ಸೋಂಕಿನ ಸೊಕದ | 
ಸೀತ್ಕಾರಮೆ ವೇದನಾಸೀತ್ಕಾರಮೆಂಬ ಸಂದೆಗಮನೀವ ಪುರಸೌಂದರಿಯರ ಪಂದೆಮೊಗದ | 
ಮುದ್ದುಗೆಯ್ತಕ್ಕೆ ಸಹಾಯನಾಗಿಯುಂ (ಲೀಲಾವ. ೩-೨೦ ವ); ಮಂದಾನಿಳಂ | 
ಸೊಕಮಂ ಮಾಡುತೆ ತೀಡ ನೀಡುಮೆಸೆದತ್ಲಾಸ್ಥಾನಭೂಮಂಡಳಂ (ಪಾರ್ಶ್ವಪು. ೧೨-೧೬). 
೨. ಶುಕ ನೀಂ ಸೊಕಮೇ ರಜನಿ":: ::5. ಸೈಪಿಂದಮೆ ಬಂದಿರೇ (ಆಜವು ೬-೧೪). 
ಸೊಗವಾಗು ಸ ಸುಖವಾಗಿರು; ಸಂತೋಷದಿಂದ ಕೂಡಿರು: ಎಲ್ಲರ್‌ 
ಸೊಗವಾಗೆ ನಂಬುಗೆಗಪೋಹಂ ಬಾರದಂತಾಳೆ ತಾಂ ಬಲುಬಾಗ್ಯಂ ದೊರೆಗಪ್ಪುದ್ಕೆ 
(ಸೋಮೇಶ. ೫೬). 
[ಆ ಸಂ. ಸುಖ ./ ೫ ಈ ಶಬ್ದವು ದೇಶ್ಮಮೂಲವಾಗಿರುವ ಸಾಧ್ಯತೆಯೂ ಇದೆ) 
ಸೊಗಂಬಡಿಸು, ಸೊಗವಡಿಸು (ಕ್ರಿ). ಸಂತೋಷಪಡಿಸು; ಹಿಗ್ಗುವಂತೆ ಮಾಡು: 
ಮನಮಂ ಸೋಲಿಸಿ ಸೊರಗಿಸಿ ಸೊರ್ಕೇಮ್‌ಸಿ ಸೊಗಂಬಡಿಸಿ (ಚಕವಂ. ೧೬೦-೯). 
ಸೊಗವಡಿಸು: ಕೊಳಲ ದನಿಯಿಂದೆ ಗೋವಳಗುವರಿಯರ . . . ಕೆಳೆಯೊಡಂಬಡೆ 
ರಾಸಕೇಳಿಯೊಳು ಸೊಗವಡಿಸಿ (ಗೀತಗೋ. ೩-೫). [ಸೊಗಂಬಡು 1 - ಇಸು) 
ಸೊಗಂಬಡು, ಸೊಗಪಡು, ಸೊಗವಡು (ಕ್ರಿ). ಹಿಗ್ಗು; ಆನಂದಿಸು; ಸುಖಿಸು: 
ಮಣಿವ ಮನಗರಗುವ . . . ಸೊರ್ಕುವ ಸೊಗಂಬಡುವ ಭಕ್ತರನುಗೆಯ್ತಂಗಳಿಂ 
ಭಕ್ತಿಮಯಮುಂ (ಚಕವಂ. ೧೨೨-೧೦). ಸೊಗಪಡು: ಅರಿವರಿತು ತೀರದಿಹ ಸೊಗಪಟ್ಟು 
ತೀರದಹ ಅಳಲ ತಾಳುತ (ಮಲೆದೇ. ೧-೩). ಸೊಗವಡು: ಶ್ರೀಶನ ಪಾದಪದ್ಮವ 
ಕೂರ್ತು ಕೃತಿವೇಳು ನಾ ಸೊಗವಟ್ಟು ಲಾಲಿಸುವೆ (ಮೋಹತ. ೩೭-೧); ಸೊಗವಟ್ಟು 


ಪೇಟ್ಹುದಜ್‌ಂದಂ (ಆದಿಪು. ೬-೬೭); 


ಸೊರಗಿ ಮಲರ್ಗಣ್‌ ಮುಗಿವನ್ನಂ ಬನ್ನವಡಿಸಿ ಬಗೆವಂದುದು ಬಿರುದು 
ಬೊಜಗನಂತೆ ಸಮಾರಂ (ಚಕವ. ೬-೩೫). [ಸೊಗ * ಪಡು) 
ಸೊಗಂಬಡೆ, ಸೊಕವಡೆ (ಕ್ರಿ). ೧. ವ. ಸೊಗಂಬಡು: ಶಿವನೊಳಪೊಕ್ಕು 


ಮಿಕ್ಕಲರ್ದು ಸೊರ್ಕಿ ಸೊಗಂಬಡೆದು . .. ಸುಖಮಿರ್ದನೊಟಲ್ಲು ವೃಷಾಧಿನಾಯಕಂ 

(ವೃಷಏ. ೨೩-೮). ೨. ಸಂತೋಷದಿಂದ ಅರಳು ,-- ಅಗಲವಾಗು : ಸಂಚು 

ನೋಟದಿಂ ಮಿಸುಪ ಮೊಗಂ ಸೊಗಂಬಡೆಯೆ (ಚಕಎ. ೬-೫೩). ಸೊಕವಡೆ: ೧. 

ಎಕಸಿತವದನಾಂಭೋರುಹಭರಿತ ಸನ್ಮಕರಂದಜಲವ ಚೀತ್ಮರಿಸಿ ಸೊಕವಡೆದಲರ್ವಕ್ಕಿ 

ಗಳಂತೆ ನೀಲಾಳಕವಿರ್ದುದವಳ ಮಸ್ತಕದಿ (ಮೋಹತ. ೨೩-೨೮). (ಸೊಗ 4 ಪಡೆ) 

ಸೊಗಂಬರಿ (ಕ್ರಿ). ಸಂತೋಷದಿಂದ ಸಾಗು, 
ಸೊಗಂಬರಿದು ತಮ್ಮಿರ್ವರನಿತುಮಂ ಕರೆಕರೆದು ಪಸುಗೆ ತೊಡಗಿದಳಮಿತಸಂಭ್ರಮದಿ! 
(ಶ್ರೀರಾಮಾ, ೯೦-೩೮೮). [ಸೊಗ *- ಪರ್ಮಿ) 


ಸೊಗಗಂಬನಿ (ನಾ). ಸಂತೋಷದಿಂದ ಬರುವ ಕಣ್ಣೀರು; ಆನಂದಬಾಷ್ಪ: 


ಸುಕದ : 


-ಮುನ್ನಡೆ: ಆಕೆ ಪೆರ್ಚುತೆ ; 


ಸೊಗಪಡು 


|: ಪೊಗಟ್ಟನೊಲ್ಲು ಕಚೆವಂ ಸೊಗಗಂಬನಿಯಂ ಮನೋಬ್ದದೊಳ್ಳುಪ್ಪುರಿಗೊಂಡ 
|! ಭಕ್ತಿಭರನೋಹಿಲಂ (ಉದ್ಭಟ. ೧೧-೬೪). [ಸೊಗ * ಕಂಬನಿ (< ಕಣ್ಣನಿ)] 
ಸೊಗಡಗಿಲು (ನಾ). ಅಗಿಲುಮರದಲ್ಲಿ ಒಂದು ಬಗೆ; ಅತ್ಮಂತ ಸುಗಂಧವುಳ್ಳ 
ಅಗಿಲುಮರ : ಬನ್ನಿ ಹೊನ್ನೆ ಸೊಗಡಗಿಲು . . . ತುಂಬುರಿಂಗಾಲಯವೆನಿಪ್ಪ ನಾನಾ 
ಭೂಜದೊಗ್ಗಿನಿಂ ಕಾನನಂ ಕಣ್ಣೆಸೆದುದು (ಹಚಕಾ. ೫-೧೫). 
| [ಸೊಗಡು (೬ ಸೊವಡು) 3- ಅಗಿಲು (ಆ ಅಗಿಲ್‌)) 

| | ಸೊಗಡಿಸು (ಕ್ರಿ). ಉದಾಸೀನ ಮಾಡು; ಆಲಸ್ಮ ತೋರು; ಹಿಂಜರಿ: ಸೊಗಸಿ 
| | ಶಿವನ ಮಂತ್ರವನ್ನು ನೆಗಳುವದಕೆಯೆನ್ನ ಜಿಹ್ವೆ ಸೊಗಡಿಸುವುದು ಕೀಳುನುಡಿಯೆ ಒಲಿವುದು 
| | 


i 
| | 
s| 


(ಸುಸಾರ. ೫೨-೨); ಅವಳೊಳ್‌ ಮುನ್ನು ತನಗೊಗೆದು ಪೊಸಜವ್ವನದೊಳೊಪ್ಪುವ 


$10) ಮಾನಾಕ್ಲಿಯರ ಕೂಡಿದಂ ಸುತೆಯರಿವರೆಂದು ತಾನಂಜಲಿಲ್ಲ ಸೊಗಡಿಸಲಿಲ್ಲ 


(ಮಲ್ಲಚ. ೯-೨೭). [ಸೊಗಡು (ಎ ಸೊವಡು) 3- - ಇಸ್ಸು) 
' ಸೊಗಡು "ಸೊವಡು' ನೋ. 

ಸ (ನಾ). ೧. ಸುವಾಸನೆ; ನರುಗಂಪು: ಆರು ನೀನೆಲೆ ಹರುಷ 

ಮೂರುತಿ . . . ಸೊಗಡುಗಂಪನು ಸುರಿಯುತ, ಹಸಿದ ಜೇನಿನ ಹೊರೆಯ ಕಳ್ಳರ 
15 ಸೊಕ್ಕಿಸಿಡುವ ಗುಲಾಬಿಯೋ ! (ಇಂಗೀತ. ೧೬-೯). ೨. ಮಾದಕವಾದ ವಾಸನೆ: 
ಮೊಡವಿ ಮೂಡಿದ ಮೊಗಂ ಸೊಗಡುಗಂಪೊಗೆದ ಮೈ . . . ಕುಡಿವರಿದ ಲಚ್ಚಿ ಸಿಂಗರಕೆ 
ಮಿಗಿಲಾಯ್ತವನಿಸುತೆಗೆ ಯತುಮತಿಯಾಗಲು (ಚೈಮಿಭಾ. ೧೮-೨೫). 
[ಸೊಗಡು (ಆ ಸೊವಡು) 4 ಕಂಪು) 

| ಸೊಗಡುಗೂಡು (ಕ್ರಿ). ಮಾದಕವಾದ ವಾಸನೆಯಿಂದ ಕೂಡಿರು: ಬಡವಿಡಿದ 
| ವಿಮಲಾಂಗ ಸೊಗಡುಗೂಡಿದ ಕಕ್ಷ . . . ಎಡೆವಆ್‌ತವಿಲ್ಲದಿಹ ಬಾಯಿದೆಜ್‌ಯಿಂದ 
i Me SR SE ಜಾ ೬-೩೯). (ಸೊಗಡು (ಆ ಸೊವಡು) 4 ಕೂಡು) 
[ಸೊ ಗಡುಗೊಳ್ಳು (ಕ್ರಿ). ಆಲಸ್ಮಗೊಳ್ಳು; ದಣಿ: ಶ್ರೀತಳೋದರಿಯಯಾತ್ಮದಿ 
| ಗಡುಗೊಂಡು ಸೊಗಸಂದಪ್ಪಿಯರುಮರುಹಿನಿಂ ಚೇತನಂಗುಂದಿ ಭ್ರಮಣೆಯೊಳೊಂದಿ 
| ಮಲಗುತ್ತೆ (ನವಮೋ. ೧೫-೬). [ಸೊಗಡು (ಆ ಸೊವಡು) 4 ಕೊಳ್ಳು (ಆ ಕೊಳ್‌] 
26| ಸೊಗ ಡುತಗಚೆ, ಸೊಗಡುತಗಸಿ (ನಾ). ಒಂದು ಬಗೆಯ ಸಸ್ಕ : ಮಲೆಯಾವರಿಕೆ, 
| 
| 
j 
| 
| 


8 


ಸೊಗಡುತಗಚೆ (ಮೈಔಗಿ. ೭೧-೧೪೫೪). ಸೊಗಡುತಗಸಿ: “`ದೊಡ್ಡ ತಗಚೆ, 
ಸೊಗಡುತಗಸಿ'' (ಸಸ್ಮನಿ. ೩೦). [ಸೊಗಡು (« ಸೊವಡು) + ತಗಟಚೆ] 

ಸೊಗಡುತಗಸಿ "ಸೊಗಡುತಗಚೆ' ನೋ. 

| ಸೊಗಡುದೋರು (ಕ್ರಿ). ಅನಾದರ ಮಾಡು; ಹೀಗಳೆ: ದುಗುಡದಿಂ ಗುರುಸೂನು 
ಕೌರವೇಶ್ವರನ ಸಿರಿ ಸೊಗಡುದೋರಿತ್ತೆನುತ ಪಾಳ್ಮಕಂ ಸರಿಯೆ (ತುರಂಗ. ೫೮-೭೧). 

[ಸೊಗಡು (« ಸೊವಡು) *3- ತೋರು (ಆ ತೋಅು)) 

ಸೊಗಡೇಜು (ಕ್ರಿ). ಮತ್ತು ಬರು; ಅಮಲೇರು : ಏರಂಡಮಂ ಮೆಯ್ದು ಸೊಗಡೇಟ್‌ 
ಸತ್ತೊಂದು ಹೋರಿ ಬಿದ್ದಿರಲು (ಗುರುಚಾ. ಆ-೪೦). 

| (ಸೊಗಡು (ಆ ಸೊವಡು) # ಏಜು, (ಆ ಏಲ್‌, )) 

jas! ಸೊಗದಾಣ (ನಾ). ಸುಖದ ನೆಲೆ; ಸಂತೋಷದ ಆಕರ: ಸರಸ ಬೊಜಂಗರ 

| | ಸೊಗದಾಣಮೆನಿಸುತೆ ಕರಮೆಸೆದುದು ಸೂಳೆಗೇರಿ (ಇಚಿಸಾಂ. ೯-೩೬). [ಸೊಗ “*- ತಾಣ) 

| ಸೊಗದ (ನಾ). ಒಂದು ಬಗೆಯ ಸಸ್ಮ ಮತ್ತು ಔಷಧೀಯಗುಣವುಳ್ಳ, 

ಸುವಾಸನಾಯುಕ್ತವಾದ ಅದರ ಬೇರು; ಅಶ್ಚಗ೦ಂಧಿ(?): ಕೋಳಿಕುಟುಮನ 

ಗೆಣಸು, ಇಲಿಕಿವಿಯ ಬೇರು, ಸೊಗದೆಬೇರು, ಹಾವುಮೆಕ್ಕೆಯ ಬೇರು ಇವಿಷ್ಟನ್ನು 
ಸಮಾಂಶವಾಗಿ ನೀರಲ್ಲಿ ಅರೆದು ಲೇಪಿಸಲು ಶ್ಲೇಷ್ಮದಿಂದ ಹುಟ್ಟಿದ ಉಪದಂಶ 
ಶಮನವಹುದು (ವೈದ್ಮಸಾ. ॥, ೧೬೬); ಸೊಗದೆ:- ಈ ಬೇರಂ ಹಾಲಲ್ಲಿ ಅರೆದು . 
ತೆಗೆದುಕೊಳ್ಳೆ ದಿನ ೧೫ಕ್ಕೆ ಸ್ತನವೃದ್ದಿಯಾಗುವುದು (ಎವೈವ. ೭). (ಆ ಸಂ. ಸುಗಂಧಿ?) 

। ಸೊಗದೋಜು (ಕ್ರಿ). ಸುಖವನ್ನುಂಟುಮಾಡು : ಕ್ಷಣಮಾತ್ರಂ ನಿಜನಾಮ ನಾಲಗೆಗೆ 
ಬಂದಂಗಕ್ಕುಮಿಂದ್ರತ್ವ ಮತ್ತಣುಮಾತ್ರಂ ಸೊಗದೋಲ್‌ ಪೋಕುಮದಲ್‌ಂ ನಾನೊಲ್ಲೆನೈೆ 

[ಸೊಗ 4+ ತೋಹು] 


30 


| 
|! 
| | 
| 
[ai ಸೊಗ 
| 
| 
| 
[ 
| 


40 
| | 


ಶ್ರೀಯಮು (ಶಾಂತೀಚ. ೧೧-೧೧ ವೃತ್ತ-೨). 


| 
les! 
| | ಸೊಗಪಡು “ಸೊಗಂಬಡು' ನೋ. 


ಸೊಗಬಾಳ್‌ ೮೭೦೮ ಸೊಗಸು 


ಸೊಗಬಾಳ್‌ 'ಸೊಗವಾಯಖ್‌' ನೋ. 
ಸೊಗಮಿರ್‌, ಸುಕಮಿರ್‌, ಸೊಕಮಿರು (ಕ್ರಿ). ಸಂತೋಷದಿಂದಿರು; 


ಆರಿಂದಲಾದೊಡಂ ಕೇಡಡಸದೊಲ್‌ ಸೊಗವಾಳ್ಕೆಗೆ ನಾಮೆಳ್ಹರಿಂ 
ನಡೆವುದುತ್ತಮಂ (ಶ್ರೀರಾಮಾ. ೫೩೩-೫೮೪). [ಸೊಗ * ಬಾಳ್ವೆ («ಆ ಬಾಟ್‌ )) 


ಸುಖವಾಗಿರು: ಅವರಿಂದೆ ಸತ್ಕೃತನಾಗಿ ಮುಂದಳರ್ದು ರಾಜಧಾನಿಯಂ ಸೇರ್ದು 
ಸೊಗಮಿರ್ಪಾಗಳ್‌ (ಮರಾಚ. ೬-೬೬ ವ). ಸುಕಮಿರ್‌ಃ ಕೂಸಿಂಗೆ ದುರ್ಯೋಧನನೆಂದು 
ಪೆಸರನಿಟ್ಟು . ಪರಕೆಯಂ ಕೊಟ್ಟು ಸುಕಮಿರ್ಪನ್ನೆಗಂ (ಪಂಪಭಾ. ೧-೧೩೪); 
ರಾಗದಿನೆನ್ನೊಳ್‌ ಸುಕಮಿರ್ಪುದು (ಪಂಪಭಾ. ೮-೬೬). ಸೊಕಮಿರು: ವರದುರ್ಗಿ 
ಪಿಷ್ಟಮಯಲಿಂಗಮಂ ತಾಳ್ಹು ಬಾಸುರಪೂಜೆಗೆಯ್ದು ನಿಜಪದವಿಯಂ ಪಡೆದು 
ಸೊ|ಪಾಠಾಂ. ಸು]ಕಮಿರುತೆಸೆದಳು (ಆರಾಚ. ೧-೪-೨೫). [ಸೊಗ ೬ ಇರ್‌] 

ಸೊಗಮುಣ್‌ (ಕ್ರಿ). ಸಂತೋಷವನ್ನು ಅನುಭವಿಸು: ಆ ಸೌಮನಸ 
ವಿಮಾನದೊಳು ಲೇಸಾಗಿ ಇಪ್ಪತ್ತೊಂಬತ್ತುಸಾಗರ ತಾ ಸೊಗಮುಂಡು (ಶಾಂತೀಚ. ೫-೩). 

(ಸೊಗ + ಉಣ್‌] 0 1 

ಸೊಗಯಿಸು, ಸೊಗಸು, (ಕ್ರಿ). ೧. ಅಂದವಾಗಿ ಕಾಣು; ಒಪ್ಪು ; ಶೋಭಿಸು: 
““ಸೊಗೆಯಿಸು - ಶೋಭಾಯಾಂ'' (ಶಮಧಾ); ನೆಗಟ್ತಿರ್ದ ಕನ್ನಡಂಗಳೊಳಗಣಿತಗುಣ 
ವಿದಿತಸಂಸ್ಕೃತೋಕ್ತಕ್ರಮಮಂ ಬಗೆದೊಂದುಮಾಡಿ ಪೇಲ್ಡೊಡೆ ಸೊಗಯಿಸುಗುಂ 
ಕಾವ್ಯಬಂಧಂ (ಎರಾ. ೧-೫೬); ಸೊಗಯಿಸಿ ಬಂದ ಮಾಮರನೆ ತಳ್ತೆಲೆವಳ್ಳಿಯೆ ಪೂತ 
ಜಾತಿಸಂಪಗೆಯೆ . . . ನೋಟ್ಟೊಡಾವ ಬೆಟ್ಟುಗಳೊಳಮಾವ ನಂದನವನಂಗಳೊಳಂ 
ಬನವಾಸಿದೇಶದೊಳ್‌ (ಪಂಪಭಾ. ೪-೨೮); ಕಂದಂಗಳ್‌ . . . ತನಿರಸದುಕ್ಕಂದಂಗಳ್‌ 
ಸೊಗಯಿಸಿರ್ಪುವೀ ಸತ್ಮೃತಿಯೊಳ್‌ (ಗಿರ. ೧-೧೨). ೨. ಸಂತೋಷಗೊಳ್ಳು; ಹಿಗ್ಗು: 
ಪಲತೆಅದ ಪುಷ್ಪದಿಂ ನಾನಾಪತ್ರಗಳಿಂ ಪೂಜಿಸಿ ನಿಚ್ಚಂ ಸೊಗಯಿಸಿ ಮೆಯ್ಯಿಕ್ಕಿ ನಾಡೆ 


ಟಾ 


10 


ಸೊಗವಾಯಖ್‌, ಸುಕಂಬಾಖ್‌, ಸುಕಬಾಳು, ಸೊಗಬಾಳ್‌, ಸೊಗವಾಳು (ಕ್ರಿ). 


ಸಂತೋಷದಿಂದ ಬದುಕು; ಸುಖವಾಗಿ ಜೀವಿಸು: ಚಕದೇವನೃಪನಂದು 
ಮಿಗೆ ಪೆರ್ಜಸಮನೊಂದಿ ಸೊಗವಾಲ್ದಂ (ಅಪ್ರತಿ. ೧-೨೧); ನೀನುಂ ಮಡದಿ ಮಕ್ಕಳ್ವೆರಸು 
ಕಟ್ಟೈಸಿರಿಯೊಳ್‌ ನೂಅುಂ ಬರಿಸಂ ಸೊಗವಾಲ್‌ (ಚಿಕವಂ. ೪6-೧೫). ಸುಕಂಬಾಯ್‌: 
ಶ್ರೀನೊಟಮ್ಪಾಧಿರಾಜಂ ಸುಕಂಬಾಲುತ್ತಿರೆ (ಎಕ. ೩, ಮುಳಬಾ. ೨೪೮-೨; ಸು. 8607). 
ಸುಕಬಾಳು : ಸಕಲಭೂಮಾಪಾಲಕನಾಗಿ ಬಹುಶತ್ರುನಿಕರವ ಜಯಿಸಿ ಸಂತಸದೆ . . . 
ಸುಕಬಾಳುವನು (ಕಂನಎ. ೪-೫೬). ಸೊಗಬಾಳ್‌ : ಅಂದಮಿಲ್ಲದ ಗೃಹಂ ಗೃಹದಿ 
ಸೊಗಬಾಳ್ವ ಬಹುಮಂದಿಯಿಲ್ಲದ ಪುರಂ . .`. ಇಲ್ಲದಾ ಠಾವಿಲ್ಲಮಾ ನಾಡೊಳು 
(ಭರಚ. ೧-೬). ಸೊಗವಾಳು : ದ್ವಿತೀಯಾವತಾರದ ಶ್ರೀದೇವಿ ನೀನು ಓರಂತೆ 
ಸೊಗವಾಳುವುದು (ಮೋಹತ. ೧೩-೮೨); ಲಕ್ಷ್ಮೀಮತಿಯ ಕಲ್ಮಾಣುರುತರದ ವೈಭವ 
ವನೊರೆವೆನು ಪರಮಪುರುಷರು ಕೇಳಿ ಹರುಷವ ತಾಳಿ ಸೊಗವಾಳಿ (ನಾಗಷ . ೨೭ ಸೂಚನೆ); 
ಚಂದ್ರಾರ್ಕತಾರೆಗಳುಳ್ಳನ್ನೆಗಂ ಸೊಗವಾಳು (ಕರ್ಣಾಕಾ. ೨೨೧). [ಸೊಗ * ಬಾಟ್‌] 


ಸೊಗಸಿಕೆ (ನಾ). ಅಂದ; ಚೆಲುವು: ದೆಯ್ದಬಲಂ ಸೊಗಸಿಕೆ[ಪಾಠಾಂ. ಯಿಕೆ, ಯಿಸೆ] 


ಮುಂಗೆಯ್ವ ಬಲಂ ಬಾಳಕಾಲದೊಳ್‌ ತೊಡರ್ದ ಪೊಡರ್ದಯ್ವರ ಬಾಲಕ್ರಿಯೆಯುಂ 
ಮುಯ್ಟಂ ನೋಡಿಸಿತು ತಾಯುಮಂ ತಂದೆಯುಮಂ (ಪಂಪಬಾ. ೨-೧೧); ತನ್ನಲಿ 
ಪಾಪಕರ್ಮದಲಿ ನಗುವರನ್ಮರೆನುತ್ತ ಮನದಲಿ ಸೊಗಸಿಕೆಯ ಬಿಡೆ ಲಜ್ಜೆ ತಾನತಿ 
ದುಗುಡ ಮುಖದಲಿ ಪರರ ಯಾಚಿಸದಿಹುದೆ ಸಿರಿ (ನಿಭಾಗ. ೧೧-೨೬-೪೧). 


ಬಡವಾದಪರೋ («ಛರ್ಮಾಮೃ. ೧-೧೦೭). ೩. ಸುಖವನ್ನುಂಟುಮಾಡು; |20 (ಸೊಗಸ್ಮು + - ಇಕೆ) 

ಆನಂದಪಡಿಸು: ಸೊಗಯಿಸುವ ಕಬ್ಬಮಂ ಕಬ್ಬಿಗರಲ್ಲದೆ ಮೆಚ್ಚರುಲ್‌ದರೇನಲ್‌ವರೆ | | ಸೊಗಸಿತು (ನಾ). ಅಂದವಾಗಿರುವುದು; ಚೆನ್ನಾದುದು: ಒಳ್ಳಿತಂ ಸೊಗಸಿತಂ 
(ಕಬ್ಬಿಕಾ. 0. ೪. ಇಷ್ಟವಾಗು; ರುಚಿಸು: ಜ್ವರಿತಂಗೆ: ದುಗ್ನಪಾನಂ ಪಿಂದುಂ ಶಿವನ ಭಕ್ತರ್ಗೀವಂ (ಇಳಿ. ದೇ. ೪೯-೯). [ಆ ಸೊಗಸು] 

ಸೊಗಯಿಸದ ತೆಆದೆ ಮಿಢ್ಕಾತ್ಮಮಹಾಜ್ಯರಿತಂಗೆ ಸುಘಾಪ್ರತಿಮಂ ಪರಮಜಿನೇಂದ್ರಾ | | ಸೊಗಸ್ಸು "ಸೊಗಯಿಸು' ನೋ. 

ಗಮೋಕ್ತಿ ಸೊಗಯಿಸದೆಂತು೦ (ಸಮಪ. ೩- -೬೫); ಸೊಗಳಮುಸಲ್‌ ತೊಡಗಿತ್ತು ಪರಿಮಳಂ ಸೊಗಸ್ನು (ನಾ). ೧. ಚೆಲುವು; ಅಂದ: ಮೊಗಮಬ್ಬಂ . . . ಅಂಥ) ಪ್ರವಾಳಂ 
ಸಾಸಿಕಕೆ ಬಗೆಗೊಳಿಸತೊಡಗಿತ್ತು ಮಿಗೆ ರೂಪು 'ಲೊಳೆಚನಕೆ (ನಂಬರ. ೩-೯). |25 ಸೊಗಸಿಂ ತಾವಾಗೆ ತನ್ನಂದನಮೆ ಘನವನಸ್ತೀಗೆ ರೂಪಾಗೆ ತೋರ್ಕುಂ 
೫. ನೆಮ್ಮದಿಯಿಂದಿರು; ಸುಖಕರವಾಗಿರು: ಮನೆಗೆ ಅವಳೇ ರಾಣಿಯಾದರೂ (ಗಿರಿಕ. ೨-೭೨); ಎಲ್ಲರಕ್ಷಿಗೆ ಸೊಗಸಂ ತುಳುಂಕುತಮವಳ್‌ ನಡೆತಂದಳ್‌ (ನಳಚಂ. ೩೨೯); 
ಹೆಂಡತಿ ಚಿನ್ನಿ ಇದ್ದುದರಿಂದ ಅವಳ ಬಾಳು ಅಷ್ಟು ಸೊಗಯಿಸಲಿಲ್ಲ (ಕುಡಿಕೂ. ೧೬೩). ಅಲರ್ದ ಬಯಲ್ಲಾವರೆಗಳ್‌ . . . ಸತ್ತಿಗೆಗಳ ತೆಅದಿಂ ಕಣ್ಣೆ ಸೊಗಸನೀವುವವೆಂದುಂ 
ಸೊಗಸು : ೧. ನವಕೇಯೂರಂ ಸೊಗಸಿತು ನಭಶ್ಚರೇಂದ್ರನ ತೋಳೊಳ್‌ (ಬಾಧಪು. ೧-೮೯). ೨. ವಿಲಾಸ; ಒನಪು: ಮಾಯಾಸತಿಯ ಸೊಬಗಿನ ಸೊಗಸು 
(ಶಾಚಿವು. ೩-೩೫); ಕೋಗಿಲೆಗಳ ಕಹಳೆಯಿನಖಳಪಕ್ಷಿರವವಾದ್ಕದಿಂ ಸೊಗಸಿ ವನಲಕ್ಷ್ಮಿ (ಪಾಠಾಂ. ಡು] ಸೋಂಕದ ಸಕಲ ಸೌಮ್ಮಜ್ಞಾನಿಗಳ ಮತಿಯ . . . ದೇವರ ದೇವನಿದ್ದನು 
ಗುರುವರನನಿದಿರ್ಗೊಂಡಪಳೊ (ಪದ್ಮರಾ: 9-5೩); ಸಹೋದರರ ಕೋಲ ಮೊನೆಯಲಿ |30| («ತೊರರಾ. ೧-೨-೧). ೩. ಸ೦ತೋಷ; ಸುಖ: ಸಹಜಾಮೋದಂ ಸೊಗಸನೀಯೆ 
ಕೊಂಡು ನೆತ್ತರಗೂಳನುಂಬವೊಲಖಿಳರಾಜ್ಕದ ಮೇಲೆ ಸೊಗಸುವ ಸಿರಿಯನೊಲ್ಲೆನು- ನೀಡಾಗದೆ ಗಾಡಾಲಿಂಗನಕ್ಕಾತುರಿಸುವಲ್ಲಿ (ಗಿರಿಕ. ೩-೨೬ ವ); ಜಗಕತಿಶಯವಹ 
(ಕುವ್ಕಾಭೀ. ೩:೪೨). ೨. ಮಗನೆ ನಿನ್ನಯ ಮನದ ನಿಷ್ಠೆಗೆ ಸೊಗಸಿದೆನು (ಕುವ್ಮಾಅ. ೪-೪೭). ಮೋಹವಾರಿಧಿಯಲಿ ಸೊಗಸಿನಲೋಲಾಡಿದರು (ಕಂನವಿ. ೧೦-೫೪); ಬಹು ಸೊಗಸಿನಿಂದ 
೪. ಕಳ್ಳಂಗೆ ಬೆಳ್ಲಿಂಗಳ್‌ ಸೊಗಸದು (ಧರ್ಮಾಮೃ. ೨-೧೨೪); ನಿನಗರೋಚಕವೆಮ್ಮ ಕಾಲ ಕಳೆದೆನು (ಮುಂಬಯು. ೪-೨). ೪. ಮೆಚ್ಚುಗೆಗೆ ಪಾತ್ರವಾದುದು; 
ಮಾತುಗಳನಿಬರಿಗೆ ಸೊಗಸುವುದು (ಕುವ್ಮಾಭೀ. ೧೦-೩೧); ಜ್ಞಾನವೇ ಅಧಿಕವೆಂಬ ಇಷ್ಟವಾದುದು: ತ್ರಿಕಟುಕದ ಕಜ್ಞಾಯವಿದು ಬಾಲಕರ ಸೊಗಸೇ (ಕುವ್ಮಾಕ. ೧೨-೧೮). 
ದಡ್ಡವೇದಾಂತಿಗಳ ಮಾತು ಸೊಗಸದಯ್ಯ ಎನಗೆ (ಅಖಂಡೇ. ೧೧೧-೫೪). ೬. ಬಯಸು; |೬| ೫. ಒಲವು; ಪ್ರೀತಿ: ಚಾಪಲನೇತ್ರೆಯೊರ್ವಳುಪವಲ್ಲಭನೊಳ್‌ ಸೊಗಸುಣ್ಮೆ 
ಇಷ್ಟಪಡು: ಸೊಗಸಿದೆನೆ ನಾ ನನ್ನ ಕೀರ್ತಿಗೆ (ಬಸಪು. ೪೫-೧೯); ದೂರದಲಿ ಕೂಡಿದಳ್‌ (ಉದ್ಬಟ. ೧೦-೧೦೮); ಅರಸಗೆ ಸೊಗಸು ಬನದಲಿ ಬಟ್‌ಯ ಮನವೀ 
ರಾಜೀವಗಂಧಸಮಾರಣನ ಸಂಭಾವನೆಗೆ ಸೊಗಸಿದಳು ಸತಿಯಾಕೆಯ ವಚಸ್ಸಿನಲಿ ಕದನಕೇಳಿಯಲಿ (ಕುವ್ಮಾಭೀ. ೭-೧೨). ೬. ರುಚಿ; ಸವಿ: ಸಣ್ಣಕ್ಕಿಯೋಗರವು ಸೊಗಸಾದ 
ತಾವರೆಯ ತಹೆನು (ಕುವ್ಮಾಅ. ೧೦-೧). ೭. ರುಚಿಕಟ್ಟಾಗಿರು; ಸವಿಯಾಗಿರು: ಕೆನೆಮೊಸರು ಬಣ್ಣಿಸುತ ನಾನುಣಿಸೆ ಒಲ್ಲದಾಯ್ತೆ (ಪುರಂದ.೧-೮೯-೪). 
ಸೊಗಸುವ ಬೋನಮಂ ಸಮೆವ ಕಾರ್ಯದೊಳಂ ಕೆಲಫಂ . .- . ಮಾದೇವಿಯಪ್ಪೈಸಿದಳ್‌ ೭. ಇಂಪು; ಹಿತ: ಹಾಡಿದರು ಚೆನ್ನಾಯ್ತು ಸೊಬಗಾಯ್ತು ಸೊಗಸಾಯ್ತು ಲೇಸು 
(ಬಾಧವು ೬ ೬೪). ಆ. ಮಧುರಧ್ವನಿಯಿಂದ ಕೂಡಿರು; ಇಂಪಾಗಿರು: ಗಿಳಿಯಂತೆ «| ಲೇಸಿನ್ನೊಮ್ಮೆಯೆಂದು ಕೇಳ್ವಂತೆ (ಭರಚ. ೧-೮೪). ೮. ನೆಮ್ಮದಿ; ಸ್ವಾಸ್ಥ ಹ 


ಸೊಗ. ನುಡಿವಳೆ (ಛಂದೋಂಬು. ೧-೪೯ ವ ಅಡಿಪದ್ಮ). 
1ಸೊಗ + - ಇಸ್ಕು./ ತುಳು. ಸೊಗಸು, ಸೊಗಪು ; ತೆಲು. ಸೊಗಯಿಂಚು, ಸೊಗಿಯು] 


ಮನಸ್ಸಿನಲ್ಲಿ ಸೊಗಸು ಇಲ್ಲವಯ್ಮಾ (ಕುರಿಹಿಂ. ೨); ವಾಸ೦ತಿಯ ಮನಸ್ಸಿಗೆ ಸೊಗಸಿಲ್ಲ 
4 
(ತೇಮೋಡ. ೧೦೧). ೯. ಆಧಿಕ್ಕ; ಹೆಚ್ಚಳ: ನೆರೆದಿರ್ದ ಹರನ ಸಭೆ ಸುಖದ 


ಸೊಗವಡಿಸು "ಸೊಗಂಬಡಿಸು' ನೋ. 

ಸೊಗವಡು 'ಸೊಗಂಬಡು' ನೋ. 

ಸೊಗವಾಳು 'ಸೊಗವಾಖ್‌' ನೋ. 45 
ಸೊಗವಾಳ್ಕೆ (ನಾ). ಸುಖವಾದ ಬದುಕು; ಸಂತೋಷವಾದ ಜೀವನ: 


ಸೊಗಸಿನ ಜೊಮ್ಮುವಿಡಿದು ಮೆಚೆದಿರಲು (ಸದ್ದರಾ. ೧-೨೩); ಜಗದ ಹುಯ್ಮಲು 
ಜಡಿಯಲಬ್ರೃದಲಗಿದು ಕೌರವ ಸೇನೆ ಹರುಷದ ಸೊಗಸಿನಲಿ ಮೈಮುಜ್‌ಯೆ 
(ಕುವ್ಮಾದ್ರೋ. ೧೯-೩೩). ೧೦. ಹುರುಡು; ಮೇಲಾಟ; ಸ್ಪರ್ಧೆ(?): ತೆಗೆವೆನೇ 
ಸಾರಿಗಳ ° * ಸೊಗಸು ಬೀಯದು ರಪಣವಿಲ್ಲದ ಬೆಗಡು ನೋಯದು 


ಸೊಗಸುಕಾಅ 


ಕ್ಷತ್ರಧರ್ಮದ ತಗಹು ಸಾಯದು ನಿನಗೆನುತ ಗಹಗಹಿಸಿದನು ಶಕುನಿ (ಕುವ್ಮಾಸ. ೧೪-೨). 
[£೬ ಸೊಗಸು .! ತಮಿ. ಚೊಕುಚು; ತುಳು. ಸೊಗಸ್‌, ಸೊಗಸು; ತೆಲು. ಸೊಗಸು] 

ಸೊಗಸುಕಾಅ “ಸೊಗಸುಗಾಅ' ನೋ. 

ಸೊಗಸುಗಡಲ್‌ (ನಾ). (ಆಲಂ) ಇಂಗಡಲು; ಕ್ಷೀರಸಾಗರ: ಸೊಗಸುಗಡ 
ಲೊಳು ದೇವಕರಿ ಪೂರ್ವದಿಗಧೀಶನೆಡೆಗೆಯ್ದುವಂತೆ ಅಗಣಿತಮಹಿಮನ ಬಳಿಗಾ 
ವನಕರಿ ಮಿಗೆ ಹರುಷದ ಬಂದುದಾಗ (ಶ್ರೀಪಾಲ. ೧೩-೧೧).  (ಸೊಗಸ್ಸು 4- ಕಡಲ್‌] 

ಸೊಗಸುಗಾತಿ (ನಾ). ಅಂದಗಾತಿ; ಚೆಲುವೆ: ಹದಿನಾಜುಸಾವಿರ ಸೊಗಸುಗಾತಿಯವ 
ರವರ ಮೋಹದ ಬಲೆಗೆ ವಿಟನಾಗಿ . . . ಮೆಚೆದು (ಹರಿಸಾ. ೩೯); ಒಗುಮಿಗೆ ಹರುಷದೆ 
ಸೊಗಸುಗಾತಿಯರಾಗ ನಗುತ ಕೋಲಾಟಕ್ಕೆದಿದರು (ಕಂನವಿ. ೨೧-೧೦೮); ಕಾಡಿನಲ್ಲಿ 
ಮೃಗದಂತೆ ಏನನು ಅರಿಯದ ಇವನೆಲ್ಲಿ, ನೆರೆ ಸೊಗಸುಗಾತಿಯಾದ ಈ ಗಂಧರ್ವರಾಜನ 
ಮಗಳೆಲ್ಲಿ (ವಚಕಾ ೨೯). [ಸೊಗಸ್ಕು -- - ಕಾತ್ಮಿ) 

ಸೊಗಸುಗಾರ "ಸೊಗಸುಗಾಅ' ನೋ. 

ಸೊಗಸುಗಾರಿಕೆ (ನಾ). ಸುಖ; ಸಂತೋಷ: ನನ್ನ ಮನ ಸಂತೈಸಲೆಂದು ಬಗೆವವಳು 
ನೀನು ನಾನದನೆ ಬಯಸುತಿಹ ಸೊಗಸುಗಾರಿಕೆಯವನೆ ನಾನೆದೆಯ ಕಟುಕನೇನು? 
(ಗರಿ. ೩೦-೭). (ಸೊಗಸುಗಾರ («ಇ ಸೊಗಸುಗಾಅ) 4 - ಇಕೆ] 

ಸೊಗಸುಗಾರ್ತಿ (ನಾ). ಇ ಸೊಗಸುಗಾತಿ: ಸೂಗಸುಗಾರ್ತಿಯರೊಡನೆ 
ಬೇಸಗೆಗಳೆವ ಭೋಗಿಜನವಾ ವನದೊಳೆಸೆದುದು (ಪದ್ಮರಾ. ೮-೨೭); ಬರುತಿರ್ದರತಿ 
ಸೊಗಸುಗಾರ್ತಿಯರ್‌ ಮದನಶರಮೂರ್ತಿಯರ್‌ ತವಕದಿಂದೆ (ಚೆಬಪು. ೩೭-೫೦). 

(ಸೊಗಸುಗಾಅ ೬ - ತ್ಮಿ (<- ಇತ್ತಿ) 

ಸೊಗಸುಗಾಅ, ಸೊಗಸುಕಾಅ, ಸೊಗಸುಗಾರ (ನಾ). ೧. ಚೆಲುವ; 
ಅಂದಗಾರ. ೨. ರಸಿಕ: ಬಗೆಬಗೆಯೆಲಿ ಸಿಂಗರಿಸಿಯಾ ಬೀದಿಯೊಳ್‌ ಸೊಗಸುಗಾಜರು 
ಚರಿಸುವರು (ಕಂನಎ. ೬-೧೯೭). ಸೊಗಸುಕಾಜಿ: ೧. ಸವಿವಾತುಗಳ ಸೋನೆಯ ಸೊಗಸು 
ಕಾಅರು ನಿಂದ ನಿಲವನು ಕರ್ಣ ನೋಡು (ಕುವ್ಮಾದ್ರೋ. ೧೬-೨೪). ಸೊಗಸುಗಾರ: ೧. 
ಕಳಾಸಾಂದ್ರನಾದ ಚಂದ್ರನು ಹುಟ್ಟು ಸೊಗಸುಗಾರ (ಸೌಗಂಧಿ. ೧೮೦-೬). 

ಸೊಗಸುಗಾರ ಪುಟ್ಟಸ್ವಾಮಿ ಎ ಉಡುಗೆ ತೊಡುಗೆಗಳ ವಿಷಯದಲ್ಲಿ ಬಹಳ 

ಆಸಕ್ತಿಯಿರುವವನು: ಏನು ಬರುಬರುತ್ತಾ ಸೊಗಸ:ಗಾರ ಪುಟ್ಟಸ್ವಾಮಿಯಾಗುತ್ತಾ 
ಇದ್ದೀಯೆ? (ಮಾರ್ಗದ. ೯೩.). ([ಸೊಗಸ್ಕು *- - ಕಾಜ] 

ಸೊಗಸುಗುಂಡು (ಕ್ರಿ). ಸಂತೋಷವನ್ನು ಕಳೆದುಕೊಳ್ಳು : ಚೆಂದುಟಿಯ 
ಬಾಯ್ತೆಲೆಯನೈದೆ ಚುಂಬಿಸಿ ಸೊಗಸುಗುಂದದಾಯೆಂದು ಪಂಚೇಂದ್ರಿಯಪ್ರೀತಿಯಂ 
ಪಡೆವರಿನ್ನಾವಕೃತರೊ (ಜೈಮಿಭಾ. ೧೮: ೨೦)- [ಸೊಗಸ್ಸು + ಕುಂದು] 

ಸೊಗಸುಗೊಳಿಸು (ಕ್ರಿ). ಸಂತೋಷಪಡಿಸು: ಮಿಥಿಳೇಂದ್ರಸುತೆಯ 
ಸಂಭೋಗದಿಂ ರಘುಕುಲಲಲಾಮನೆಸೆದಂ . . . ಸಕಲರತಿಕಲೆಗಳಿಂಪಾಗಲ್ಪರಸ್ಪರ 
ವಿಚಾರಮುಂ ಮುಜ್‌ದೈಕ್ಕಬಾವದಿಂ ಸೊಗಸುಗೊಳಿಸಿ (ಹೈಮಿಬಾ. ೧೮-೩೧). 
೨. ಇಂಪಾಗಿಸು; ಮಧುರಗೊಳಿಸು : ಪೂರಾಯತ ಸುತಾನಂಗಳಂ ತಾರಮಧ್ಮ 


೧. 


೮೭೦೯ 


ಸೊಚ್ಚಯ 


ನೃಪರ ಬಳಿಯಲಿ ನೆಗಹಿ ಬೀಸುವ ಚೌರಿಗಳ ಸಂಭ್ರಮದೊಳೊದಗಿದರು 
(ನಳಚ. ೯-೫೭). [ಸೊಗಸ್ಸು + ತೋಟು) 
ಸೊಗಸುನುಡಿ (ನಾ). ಇಂಪಾದ ಮಾತು; ಮಧುರವಾದ ಮುಡಿ: 
ಸೊಗಸುನುಡಿಯಂಗನೆಯರ್‌ ಮೆಲ್ಲಡಿಯ ಚೆಲ್ಲೆಗಂಗಳ ಚೆಲ್ಲಗಾರ್ತಿಯರ್‌ . . . 
ಅಲ್ಲಿಗಲ್ಲಿಗೆ ಸಂಚರಿಸಿ (ರಾಮಾಶ್ವ. ೧೨೨-೨೫). [ಸೊಗಸು + ನುಡ್ಮಿ] 
ಸೊಗಸುನೋಟ (ನಾ). ಆಕರ್ಷಕವಾದ ನೋಟ : ಅವನನೊಡಂಬಡಿಪುದರ್ಕೆ 
ನೀನಾವ ಬಗೆಯ ಸೊಗಸುನೋಟಂಗಳಂ . . . ಎಸಗುವೆಯೋ (ಚಕವಂ. ೧೧೭-೧೦). 
[ಸೊಗಸ್ಮು 4 ನೋಟ) 
ಸೊಗಸುವಡೆ (ಕ್ರಿ). ೧. ಶೋಭೆಯನ್ನು ಹೊಂದು; ಚೆಲುವಾಗು: ಬಲು 
ಸೊಗಸುವಡೆದು ಅತಿಮನೋಹರವಾದ ಯುಗ್ಧ್ಮನಕ್ಷತ್ರಗಳು ಗಗನಾಂಗಣಮಧ್ಯದಲ್ಲಿ 
ಗಿರಿಗಿರಿ ಸುತ್ತುತ್ತಲಿರುವುವು (ಜ್ಕೋತಿರ್ವಿ. ೬೫). ೨. ಸಂತೋಷವನ್ನು 
ಹೊಂದು; ಸುಖಿಸು: ಸೊಕ್ಕುದಕ್ಕೆಯ ಸೊಗಸುವಡೆದಳಾ ಕಾಂತೆ ಪ್ರಿಯನಂಗ 
ದೊಳ್ಳೋಹನೋತ್ಸಂಗದೊಳ್ಪಗೆಗೊಳಿಸುತೆ (ಜೈಮಿಭಾ. ೧೧-೧೭). (ಸೊಗಸ್ಸು *- ಪಡೆ] 
ಸೊಗಸುವಾಯ್ತೆಟ್‌ (ಕ್ರಿ). ಅಂದವಾದ ಬಾಯನ್ನು ಬಿಡು ,-ತೆರೆ: ಸುಗುಣಿಯ 
ಮುಕ್ತಿಯ ದೂತಿಯೆಂಬ ಶಾರದೆಯವಳಗಣಿತಗುಣವನಾ ನೃಪಗೆ ಸೊಗಸುವಾಯ್ದೆಲ್‌ 
ದಾಡುವಂತೆ ಸರಂಗೊಟ್ಟು ತೆಗೆದವು ಪಡಿ ದೇಗುಲದ (ಶ್ರೀಪಾಲ. ೬-೬೬). 
[ಸೊಗಸ್ಮು 1೬ ಬಾಯ್ದೆಚೆ) 
ಸೊಗಸುವಾಲ್ಲ್‌ (ನಾ). ಸುಖವಾದ ಜೀವನ: ಬಗೆದು ನೇಹಿಗರೊಳು ಭಾವಿಸಿ 
ನೇಹವ ಪಗೆವರೊಡನೆ ಪಗೆಗೊಂಡು . . . ಸೊಗಸುವಾಲ್ಲ್‌ಯೊಳು ಸೊರ್ಕುವುದು 
(ಚಿಕವಿ. ೬-೧೫೭ ಸಾಂಗತ್ಮ ೨೪). (ಸೊಗಸ್ಸು + ಬಾಟ್‌) | 
ಸೊಗಸುವೆಣ್‌ (ನಾ). ಚೆಲುವೆ; ಸುಂದರಿ. 
ಸೊಗಸುವೆಂಗಳ್‌ (ಬಹುವ): ಅಲಸಿದ ತನ್ನ ಸೊಗಸುವೆಂಗಳ ಮನಕರ್ತಿ 
ಮಾಡಿದನೇನು ಸುಗುಣನೊ ಭರತರಾಜೇಂದ್ರ (ಭರಚ. ಬ-ಒ). ([ಸೊಗಸ್ಮು * ಪೆಣ್‌] 
ಸೊಗಸುವೆರು "ಸೊಗಸುವೆಜು' ನೋ. 
25| ಸೊಗಸುವೆಖು, ಸೊಗಸುವೆರು (ಕ್ರಿ). ಚೆಲುವನ್ನು ಹೊಂದು; ಶೋಭೆಯನ್ನು 
ಪಡೆ: ಮಗಮಗಿಸುವ ಪೊಸಮಲ್ಲಿಗೆಯರಳಿನ ಸೊಗಸುವೆತ್ತೆಸೆವ ಪೂಸರವ ಮಿಗೆ 
ಶಿಖೆಗಮರಿಸಿ «ಕಂನವಿ. ೧೦-೧೮). ಸೊಗಸುವೆರು: ಕನಕಮಯ ಪಡಗದಂದದಿ 
ಸೊಗಸುವೆತ್ತು . . . ಧಾರುಣಿಗೆವುಭಯ ವೈಕುಂಠಮಿದೆಯೆನಿಸಿ (ನವಮೋ. ೧೦-೮). 
[ಸೊಗಸು 4 ಪೆಜು;] 
30| ಸೊಗಸೇರ್‌, ಸೊಗಸೇರು (ಕ್ರಿ). ೧. ಸಂತೋಷವು ಹೆಚ್ಚಾಗು ,--ಮಾರು: 
ನಗುತ ಮಾತಾಡುತಿಹ ನುಡಿಯ ಕಿವಿಯಿಂ ಕೇಳಿ ಸೊಗಸೇರ್ದು ಕರಸೆ «ಕೃಷ್ಣವಿ. ೧-೧೫). 
ಸೊಗಸೇರು: ೨. ಶೋಭಿಸು; ಮೆರೆ: ಬುಧರ ವಿದ್ಮಾಬುದ್ಧಿ ಸೊಗಸೇರುವಂದದೆ 
ವೇದ್ಮತತ್ವಾವಬೋದ"ದೊಳು ಕಳೆಗೊಂಡು ಮೆರೆವುವು ಉಚಿತ ವಿಚಾರದೆ 
| ಕವಿಗಣರಚಿತಸೂಕ್ತಿಗಳು (ಇಂಚಾಪ. ೧೪೩-೨). (ಸೊಗಸ್ಮು 3 ಐರ್‌ (ಆ ಏಲ್‌) 


5 


10 


15 


20 


ಮಂದ್ರಗಳಿಂದೆ ಸೊಗಸುಗೊಳಿಸಿ ಗೇಯರಸಮೊಸರೆ ಪಾಡಿದರ್‌ (ಜೈಮಿಭಾ. ೨೧-೫೮); |35। ಸೊಗಸೇರು "ಸೊಗಸೇರ್‌' ನೋ. 


ಕೀರ್ತನೆಗಳನ್ನು ಸೊಗಸುಗೊಳಿಸಿ ವಿಸ್ತರಿಸಿ ಹಾಡುವುದರಲ್ಲಿ ನಿಮ್ಮ ಸಮಾನರಿಲ್ಲ 
(ಸಂಗೀತ. ೩೧). (ಸೊಗಸ್ಮು + ಕೊಳ್‌, + - ಇಸ್ಬು] 
ಸೊಗಸುದಂಬುಲ (ನಾ). ಸವಿಯಾದ ತಾಂಬೂಲ: ಚುಬುಕಾಗ್ರಮನೊಯ್ಯನೆ 
ಪಿಡಿದಲುಗಿಸಿ ಕಬಳಂಗೊಂಡು ಸೊಗಸುದಂಬುಲಮಂ (ಜಯಕಾ. ೮-೪೬). 
ಸೊಗಸ್ಸು ೆ- ತಂಬುಲ] 
ಸೊಗಸುದೊಡವು (ನಾ). ಅಂದವಾದ ಒಡವೆ; ಶೋಭಿಸುವ ಆಭರಣ: 
ಸೊಗಸುದೊಡವ!ಪಾಠಾಂ: ಗೊಡುವ) ಸಂತಸದಿಂ ಬಗೆಮಿಗೆದೊಟ್ಟ ರನ್ನದ ರಮಣಿಯ 
ವೊಲು ಮುಗುದೆ ಬಂದಳು ರಾಯನೆಡೆಗೆ (ಶ್ರೀಪಾಲ. ೨-೬೪). [ಸೊಗಸ್ಸು + ತೊಡವು) 
ಸೊಗಸುದೋಹು (ಕ್ರಿ). ೧. ಸಂತೋಷವನ್ನುಂಟುಮಾಡು; ಆನಂದಗೊಳಿಸು: 
ಈ ಕಕುತ್ತೃಜನೃಪನ ಕಂಗಳಿಗೆ ಸೊಗಸುದೋಹುವೆನು (ತೊರರಾ. ೬-೩೧-೧೯). 
೨. ಒಪ್ಪು; ಶೋಭಿಸು: ಸೊಗಸುದೋಜುವ ಭಟರ ನೆಟ್‌ ಕೈದುಗಳ ಹೊಳಹಿನ 


ಸೊಗುಳಿ, ಸೋಗಳೆ, ಸೋಗುಳಿ (ನಾ). ಪಣವನ್ನೊಡ್ಡಿ ಆಡುವ ಒಂದು ಬಗೆಯ 
ಆಟ: ನೆತ್ತ ಚದುರಂಗ ಪಗಡೆಯು ಚಿತ್ತಾಯಂಬೈದು ದಾಯ ಬಿಡಿಬಿಲ್‌ 
ಸೊಗುಳಿಯುತ್ತಮರಾದರು ಆಡಲ್‌ ಬತ್ತಲೆಯ ಭಂಗ ಬಪ್ಪನೆಂಬುದು ಪುಸಿಯೇ 
(ನೀತಿಸಾ. ೮೧೦). ಸೋಗಳೆ: ಜಾಣಜಾಣೆಯರಾಟವೆಂಬುದು ಚದುರಂಗದಾಟ 
ದಂತಿಹುದು ಬದಗರ ಲೀಲೆಯಹುದು ಟೊಳ್ಳೆಗವಡೆಯ ಕೆದರ್ವ ಸೋಗಳೆಯಾಟದಂತೆ 
(ಭರಚ. ೧೦-೧೯). ಸೋಗುಳಿ : ಪಗಡೆ ಸೋಗುಳಿ ನೆತ್ತ ಚದುರಂಗ ಸೊಳ್ಳೆ 
ದೊಂಪಗಳಾಟಕಾಅರೊಪ್ಪಿಹರು (ಮೋಳಿಪು. ೧-೫೨). 

(ಜೇ. ॥ ತಮಿ. ಚೊಕ್ಕಟಾನ್‌; ಮಲ. ಚೊಕ್ಕಟ್ಟಾಜ್ಕಳಿ; ತೆಲು. ಸೊಗಟ] 

ಸೊಚ್ಚಯ (ನಾ). (?) : ಮಚ್ಚರವಿಲ್ಲದ ಕಲಹಂ ಕಣ್ಣಂ ಮುಚ್ಚದ ತೆಳುನಿದ್ರೆ ಬೆಚ್ಚದ 
ನಡುಕಂ ಕುಂದೊಂದದ ಕಿಎ ಸೊಚ್ಚಯವಿಲ್ಲದ ದೈನ್ಯಂ ತನುವಂ ಮುಚ್ಚಿಯು ಮುಚ್ಚದ 
ದಣಿವಿಂದೆಸೆವಳ್‌ ಸುಸಿಲೊಳ್ತರಳಾಕ್ಷಿ (ಉದ್ದದೇ. ೨-೬೪). (7) 


45 


ಸೊಜ 


ಬಃ 


ಸೊಜ್ಜ (ನಾ). ಒಂದು ಬಗೆಯ ಸುಂಕ((?): ಹಾಂಬುಳಿಗೆಯ ದಾರಿಯಲಿ ೬೦ 
ಮತ್ತರು ಕೆಯ್ಕುಮಂ ಅಡಕೆಯಲ್ಲಿ ಸೊಜ್ಜಮುಮಂ ಎಲೆ ಹೇಟ್‌ಂಗೆ ೧೦೦ ಮಂ... 
ಕೊಟ್ಟಿರ್‌ (ಸಾಇಇ. 1x-;, ೨೬೯-೨೯: 1109); ನೆಲವರ್ತ್ತಿಗೆ ಸಾಸಿರಕ್ಕೆ ಪನ್ನೊಂದಡಕೆಯ 
ಸೊಜ್ಜಮುಮಂ ಚಂಡಾವುರಂ ಬೆಲೆ ಮೊದಲಾಗುಳಿದಡಕೆಗಳ್ಲೆಲ್ಲಂ ಸಾಸಿರಕ್ಕೆ 
ಇರ್ಪ್ರತ್ತೊಂದಡಕೆಯ ಸೊಜ್ಜಮುಮಂ . . . ಬಿಟ್ಟಾರ್‌ (ಎಇ. VU. ೯೨-೩೪; 1186). 

[?.1 ತಮಿ. ಚೊಚ್ಚಮ್‌ ಎ ಉಳಿಕೆ, ಬಡ್ಡಿ] 

ಸೊಜ್ಜ್ಮ (ನಾ). ಅಧಿಕ್ಕ; ಅತಿಶಯ(?): ಅಜ್ಜರಾಯರ ಖ್ಯಾತಿಯೊಳು ಮಿಗೆ 
ಸೊಜ್ಜವೆನಿಸಿತು ನಿಮ್ಮ ಖ್ಯಾತಿಯು (ಕೊಲ್ಲಾಚ. ೧೪೨). [?./ ತೆಲು. ಸೊಚ್ಚ] 

ಸೊಜ್ಜಿಗೆ "ಸಜ್ಜಿಗೆ' ನೋ. 

ಸೊಜ್ಜಿಗೆವೆರೆ (ಕ್ರಿ). ರವೆಯಿಂದ ಕೂಡಿರು: ಸೊಜ್ಜಿಗೆವೆರೆದ ಸಕ್ಕರೆಯ ಪಾಯಸವ 
. -  ಸರಸಿಜಾಕ್ಸಿಯರು ನೀಡಿದರು (ಕಂನಎ. ೮-೯೦). [ಸೊಜ್ಜಿಗೆ (ಎ ಸಜ್ಜಿಗೆ) + ಬೆರೆ] 

ಸೊಟಕ "ಸಟ್ಟುಗ' ನೋ. 

ಸೊಟಗ "ಸಟ್ಟುಗೃ' ನೋ. 

ಸೊಟಗೆ, "ಸೊಂಟಿಗೆ' ನೋ. 

ಸೊಟಗ್ಮೆ (ನಾ). ಒಂದುಬಗೆಯ ಸಸ್ಕ : ಸೊಟಗೆ, ಬಾಲೆ (ಮೈಔಗಿ. ೫೮-೧೧೭೩). [7] 

ಸೊಟಿಗೆ "ಸೊಂಟಿಗೆ' ನೋ. 

ಸೊಟ್ಟ, ಚೊಂಟ, ಚೊಟ್ಟ, ಚೊಟ್ಟಿ (ನಾ). ೧. ಓರೆ; ಡೊಂಕು; ವಕ್ರತೆ: 
ಸೊಟ್ಟವಾಗಿದ್ದುದೊಂದನ್ನು ನೆಟ್ಟಗಾಗಿಸಿದ ಆನಂದವು ಅವನಲ್ಲಿ ಮೂಡಿದ್ದಿತು 
(ಮುನಿಮು. ೧೭೩); ಮುಖವು ತ್ರಿಕೋಣಾಕೃತಿಯಲ್ಲಾಗಲಿ, ಸೊಟ್ಟವಾಗಾಗಲಿ, ಅಂಡಾಕೃತಿ, 
ವೃತ್ತಾಕೃತಿಗಳಲ್ಲಾಗಲಿ ಇರಬಾರದು (ಭಾಚತ್ರ. ೨೦). ೨. ಅಂಗವಿಕಲ; ಹೆಳವ: 
“ಕುಣಿ: ನ ಸೊಟ್ಟಂ'' (ಕಾಶಕೃ. ೨೭೧). (ಗು). ೩. ಓರೆಯಾದ; ಡೊಂಕಾದ: 
“ಸೊಟ್ಟಗಾಲು' ಪರಾ. ೪. (ಆಲಂ) ಕೆಲಸಕ್ಕೆ ಬಾರದ; ತುಚ್ಛವಾದ : ಈ 
ನಿನ್ನ ಸೊಟ್ಟ ಮೆಣಶಿನಕಾಯಿ ಮಾರಿದರ ಬರೂದೆಷ್ಟೋ ಮೂಳಾ! (ಮಣ್ಣುಣೆ. ೮೯); 
ಈ ಸೌಸವವನ್ನು ಸೇವಿಸಿದ ಭೃಂಗ ಸೊಟ್ಟ ಕಮಲದ ಹೂವಿಗೆ ಏಕೆ ತಿರುಗಿ ಹೋದೀತು? 
(ಗಾಳಪ. ೨೧೦). ಚೊಂಟ: ೨. ಒಕ್ಕಲಿಲ್ಲದ ಊರಿಗೆ ಬಂದರು ಮೂವರು ಕುಂಬಾಅರು 
ಇಬ್ಬರು ಚೊಂಟರು ಒಬ್ಬಗೆ ಕೈಯೆ ಇಲ್ಲ (ಪುರಂದ. ೩-೨೭-೨). ಚೊಟ್ಟಿ : ೨. ಶಿರುಕರು 
ತೊನ್ನರು ಮೋಂಟರು ಚೊಟ್ಟರು ಕರಿಕಾಂಗರು ದುರ್ಗಂಧಿಗಳು (ಜ್ಞಾನಚ. ೪೪-೧೧೫). 
ಚೊಟ್ಟಿ, : (6). (ದೇ. ॥ ತಮಿ. ಚೊಟ್ಟೈ; ತುಳು. ಸೊಟ್ಟ, ಚೊಟ್ಟ , ಚೊಟ್ಟೆ; ತೆಲು. 


ಸೊಟ್ಟಗ "ಸಟ್ಟುಗ್ಗ' ನೋ. 

ಸೊಟ್ಟಗೆಣ್ಣು (ನಾ). ೧. ಮೆಳ್ಳಗಣ್ಣು; ಕೋಸುಗಣ್ಣು; ವರಸೆಗಣ್ಣು: 
ಸೊಟ್ಟಗಣ್ಣನ್ನು ಶಸ್ತ್ರಚಿಕಿತ್ಸೆಯಿಂದ ನೆಟ್ಟಗೆ ನೋಡುವಂತೆ ಮಾಡಿದರೂ ದೃಷ್ಟಿಯು 
ಮಟ್ಟಿಗೆ ಹಿಂದಿರುಗಲಾರದು (ನಿಮ್ಮದ್ಧ. ೭೨). ೨. (ಆಲಂ) ಅಮಂಗಳಕರವಾದ 
ದೃಷ್ಟಿ; ವಕ್ರದೃಷ್ಟಿ: ಅವನ ಸೊಟ್ಟಗಣ್ಣು ಬಿದ್ದರೆ ಆಗುವ ಕೆಲಸವೂ ಹಾಳಾಗುತ್ತದೆ 
(ರೂಢಿ). (ಸೊಟ್ಟ -- ಕಣ್ಣು (ಆ ಕಣ್‌)) 

ಸೊಟ್ಟಗಾಲು, ಚೊಟ್ಟಗಾಲು, ಸೊಟ್ಟಕಾಲು (ನಾ). ಡೊಂಕಾಗಿರುವ ಕಾಲು: 
ಆತ ತನ್ನ ಸೊಟ್ಟಗಾಲನ್ನು ನಿಧಾನವಾಗಿ ಎಳೆದುಹಾಕುತ್ತಾ ಬರುತ್ತಿದ್ದಾನೆ (ರೂಢಿ). 
ಚೊಟ್ಟಗಾಲು: (6. ಸೊಟ್ಟಕಾಲು : ಕುಂಟು ಕೆಲವಕ್ಕೆ . . . ಉಳಿದವಕ್ಕೆ ಸೊಟ್ಟಕ್ಕೆ, 
ಸೊಟ್ಟಕಾಲು (ಏಳಜೀ. ೩). [ಸೊಟ್ಟ * ಕಾಲು, (ಆ ಕಾಲ್‌,)) 

ಸೊಟ್ಟಗೆ (ಅ). ಓರೆಯಾಗಿ; ಡೊಂಕಾಗಿ: ಪುಡಿ ಹಾಕುವಾಗ ಚಮಚ ಸೊಟ್ಟಗೆ 
ಹಿಡಿದುಕೊಂಡರೆ ಕಾಫಿ ಗತಿ ಏನು? (ರಾಯಕ. ೯೮); ಸುಂದರಮ್ಮ ಒಳಗೆ ಬಂದು ಮಗಳ 
ಪಕ್ಕದಲ್ಲಿ ಕುಳಿತು . . . ಸೊಟ್ಟಗಿದ್ದ ಹೂವು ಸರಿಮಾಡಿದರು (ದೂಬೆಟ್ಟ. ೨೪). 

ಸೊಟ್ಟಸೊಟ್ಟಗೆ (ದ್ವಿರುಕ್ತಿ) : ನಿನ್ನ ಅಕ್ಷರವೇಕೆ ಹೀಗಿದೆ? ನೋಡು ಎಷ್ಟು 

ಸೊಟ್ಟಸೊಟ್ಟಗೆ ಬರೆದಿದ್ದೀಯೆ? (ಶಾಲೆಮ. ೧೯೩). (ಸೊಟ್ಟ 3 - ಅಗೆ] 


೮೭೧೦ 


10 


ಸೊಡಗೆ 


ಸೊಟ್ಟಗೆಯಾ್‌, ಚೊಟ್ಟಗೆಯ್‌, ಸೊಟ್ಟಕ್ಕೆ, ಸೊಟ್ಟಗೈ (ನಾ). 
ತಿರುಚಿಕೊಂಡಿರುವ ಕೈ; ಡೊಂಕಾಗಿರುವ ಕೈ: (6. ಚೊಟ್ಟಗೆಯ್‌: (8). 
ಸೊಟ್ಟಕ್ಕೆ : ಕುಂಟು ಕೆಲವಕ್ಕೆ . . . ಉಳಿದವಕ್ಕೆ ಸೊಟ್ಟಕ್ಕೆ, ಸೊಟ್ಟಕಾಲು (ಏಳಜೀ. ೩). 
ಸೊಟ್ಟಗೈ : ಅವನು ತನ್ನ ಸೊಟ್ಟಗೈಯನ್ನು ನೀಡಿ ಭಿಕ್ಷೆ ಬೇಡುತ್ತಿದ್ದನು (ರೂಢಿ). 

ಸೊಟ್ಟಗೆ ಇಡು - (ಆಲಂ) ಯಾವುದೇ ವಿಚಾರದಲ್ಲಿ ಅನಾವಶ್ಯಕವಾಗಿ 

ಪ್ರವೇಶಿಸು: ಅವನು ಎಲ್ಲರ ವ್ಯವಹಾರಗಳಲ್ಲಿ ತನ್ನ ಸೊಟ್ಟಗೆ ಇಡುವ ಅಧಿಕ 
ಪ್ರಸಂಗತನ ಮಾಡುತ್ತಾನೆ (ರೂಢಿ). [ಸೊಟ್ಟ + ಕೆಯ್ಸ್‌] 

ಸೊಟ್ಟಗೆಯ್ಯ, ಚೊಟ್ಟಿಗೆಯ್ಯ (ನಾ). ವಕ್ರವಾದ ಕೈಯುಳ್ಳವನು: “ಕುಣಿ: ಎ 
ಸೊಟ್ಟಗೆಯ್ಕಂ''(ಕಾಶಕ್ಕ.೩೪). ಚೊಟ್ಟಿಗೆಯ್ಯ : ""ಕುಕರ, ಕುಣಿ-ಚೊಟ್ಟಿಗೆಯ್ಮ'' 
(ನಾಚಿರಾ. 8). (ಸೊಟ್ಟಗೆಯ್‌ + - ಅ] 

ಸೊಟ್ಟಗೆ "ಸೊಟ್ಟಗೆಯ್‌' ನೋ. 

ಸೊಟ್ಟಮಾತು (ನಾ). (ಆಲಂ) ಕೊಂಕುನುಡಿ; ಚುಚ್ಚುಮಾತು: ಈ 
ಕಹಿನೆನಪುಗಳು ಬಗೆಗಣ್ಣಿನ ಮುಂದೆ ಬಂದು ನಿಲ್ಲುತ್ತವೆ. ಅದರಲ್ಲಿಯೂ ಉಗಾದಿದಿನದ 
ಸೊಟ್ಟಮಾತಿನ ಕೂರಂಬುಗಳು (ಬೆಳುವು. ೯). [ಸೊಟ್ಟ ಮಾತು) 


15| ಸೊಟ್ಟಮುಖ (ನಾ). (ಬೇಸರ, ಕೋಪ, ಅಸಹನೆ ಮುಂತಾದುವುಗಳಿಂದ) 


ತಿರುಚಿಕೊಂಡಿರುವ ಮುಖ; ವಕ್ರವಾದ ಮುಖ: ಆತನು ಹೇಳಿದ ಹಾಗೆ 

ಕುಣಿಯುತ್ತಾ ಬಂದರೆ ನಮ್ಮ ಪಾಡು ನಾಯಪಾಡಾಗುವುದರಲ್ಲಿ ಆವ ಸಂಶಯವೂ 

ಇರುವದಿಲ್ಲ, ಎಂದು ಸೊಟ್ಟಮುಖದಿಂದ ಮಾತನಾಡಿದನು (ಬೆನ್ನಬೇ. ೫೯). 
[ಸೊಟ್ಟ + ಮುಖ] 


20| ಸೊಟ್ಟಮೋದರೆ (ನಾ). ೧. ಇ ಸೊಟ್ಟಮುಖ: ಈಗೇನು ಮಾಡುವದು 


25 


30 


35 


ಉಪಾಯವಿಲ್ಲ ಎಂದು ಸೊಟ್ಟಮೋರೆ ಮಾಡಿ ರಾಯರಂದರು (ದಾಸಜು. ೬೫). 
೨. (ಆಲಂ) ಅಮಂಗಳಕರವಾದ ಮುಖ: ಯಾರ ಸೊಟ್ಟಮೋರೆಯನ್ನು 
ಕಂಡೆನೊ ಹೊತ್ತಾರೆಯನ್ನ? (ಗಿಳಿಎಂ. ೭೭-೧೭). [ಸೊಟ್ಟ * ಮೋರೆ (ಆ ಮೋಚಜೆ)] 

ಸೊಟ್ಟಹೆಜ್ಜೆ (ನಾ). (ಆಲಂ) ತಪ್ಪುದಾರಿಯಲ್ಲಿ ಇಡುವ ಹೆಜ್ಜೆ ; ತಪ್ಪಾದ 
ನಡವಳಿಕೆ: ಸೊಟ್ಟಹೆಜ್ಜೆಯಿಡತೊಡಗಿರುವಿರೆಂದು ಯಾರೋ ಸುರೇಂದ್ರರಾಯನಿಗೆ 
ಹೇಳಿರುವರು (ಸ್ಕೂಲಮಿ. ೧೭೭). [ಸೊಟ್ಟ * ಹೆಜ್ಜೆ (ಎ ಪಜ್ಜೆ)) 

ಸೊಟ್ಟಿಗೆ "ಸೊಂಟಿಗೆ' ನೋ. 

ಸೊಟ್ಟು, (ಕ್ರಿ). (?): ಪುದಿದುಪಧಾನ ತಳ್ತ ರುಚಿ ಪಾಸಿನ ಬೆಳ್ಬುಗಳೊಳ್‌ ಪಳಂಚೆ 
ಮಂಚದ ಕಡುಗಪ್ಪಿನೊಳ್‌ ಬೆರಸಿ ಮಿಂಚುವ ಸೊಟ್ಟಿ(ಪಾಕಾಂ. ಜ್ಹಿ]ದ ಸೆಜ್ಜೆಯೊಳೆ 
ವಿನೋದದೆ ಗುಡಿಗಟ್ಟಿ ದೇವಿಯರನೂನಜಿನಾಂಬಿಕೆ ಸೂಕ್ತಿ ಕಂ(ಡ]ಳಭ್ಮುದಯಕರಂಗಳಪ್ಪ 
ಕನಸಂ ಪದಿನಾಜುಮನಂದು ಬೈಗಿನೊಳ್‌ (ಸೂಕ್ತಿಸು. ೭-೩೫). (7 

ಸೊಟ್ಟು, ಚೊಟ್ಟು (ನಾ). ೧. ಡೊಂಕು; ನೇರವಲ್ಲದುದು: ಕೆಲವು ಜನರ 
ಕೆಯ್‌ಕಾಲು ಸೊಟ್ಟಾಗುತ್ತವೆ (ಮುಂಬಯಿ. ಕ. ೪-೨೨೩); ಒಲೆ ಸೊಟ್ಟಾದರೆ ಬದನೆಕಾಯಿ 
ಬೇಯದೇ? (ಗಾದೆ). ೨. (ಆಲಂ) ತಪ್ಪು; ದೋಷ: ಮಾರ್‌ಸಾದಕನು ಸುಲ್ತಾನರ 
ಗೆಳೆಯ, ಅವರ ಸೊಟ್ಟು ಗುಟ್ಟುಗಳನ್ನು ಬಲ್ಲವನು (ದೌಲತ್‌. ೨೮); ಸೊಟ್ಟನ್ನು 
ಸರಿಪಡಿಸಿದರೆ ಕೆಲವರು ಕೋಪ ಮಾಡಿಕೊಂಡು "ಇದೇನು ಇವನ ಪ್ರತಿಷ್ಠೆ' ಎನ್ನುತ್ತಾರೆ 
(ಕನ್ನನು. 1 ೫). ಚೊಟ್ಟು : ೧. ಚೊಟ್ಟು ಕಾಲ್ಮೆ ಕೊರಟುದಲೆ ಬಸುರ್ವಟ್ಟೆ ಬಾಗಿದ 
ಬೆನ್ನು (ಆದಿಪ. ೨೨-೭); ಗಾಣ್ಣಿತ್ತಿ ಕೈ ಹುಟ್ಟೋವಾಗಲೇ ಚೊಟ್ಟು (ಹುಟ್ಟಿಹ. ೧೩೬). 

ಸೊಟ್ಟುಸೊಟ್ಟು (ದ್ವಿರುಕ್ತಿ): ಅವನ ಅಭ್ಮಾಸಗಳು ಆರಂಭದಲ್ಲಿ ಅಂದವಾಗಿ 

ಬರೆಯಲ್ಪಟ್ಟು ಕೊನೆಕೊನೆಗೆ ಸೊಟ್ಟುಸೊಟ್ಟಾಗಿ ಕುಡಿದು ಮತ್ತೇರಿದವರರಿತೆ 
ತೂರಾಡುತ್ತಿದ್ದವು (ಶಾಲಮ. ೧೯೪). [ಸೊಟ್ಟ * - ಉ್ಮ./ ತುಳು. ಚೊಟ್ಟು! 

ಸೊಟ್ಟುಹೊರಿಸು (ಕ್ರಿ). ದೋಷಾರೋಪಣೆ ಮಾಡು; ತಪ್ಪುಹಾಕು: ನಿಮ್ಮ 
ಮೇಲೆ ಸೊಟ್ಟುಹೊರಿಸಿ ವೈರಿಗಳನ್ನು ಕೂಡಿ ಸರ್ವಥಾ ನಿಮಗೆ ಕೇಡುಬಗೆಯುವುದಿಲ್ಲ 
(ಕುಮುದಿ. ೧೦೫). [ಸೊಟ್ಟು * ಹೊರಿಸು, (ಆ ಪೊಜ್‌ಸು)) 


ಆ|ಸೊಟ್ಟೆ “ಚೊಟ್ಟೆ' ನೋ. 


ಸೊಡಗೆ "ಸೋಡಗೆ' ನೋ. 


ಸೊಡಬಲಿ (ನಾ). ಹೆಣಗಳನ್ನು ಸುಡುವ ಸ್ಥಳ; 'ಸುಡುಗಾಡು; ಶ್ಮಶಾನ: 
*"ಸೊಡಬಲಿಯೆಂದು ಮಸಣವಟ್ಟಿಗೆ'' (ಶಮದ. ಪರಿ. ೨); ""ಸೊಡಬಲಿಯೆಂದು ಶ್ಮಶಾನಂ'' 


(ಕಶಸಾ. ೬೭-೫೧೮); ಮುಸಕದಿಂದ ಸೊಡಬಲಿಯೊಳೇತರ್ಕೆ ನಟಿಸಿದಂ ಸಸಿಧರಂ 


(ಆರಾಚ. ೩-೧೮-೨); ಆ ಶಿವಂ ಬ್ರಹ್ಮಾಂಡಕೋಟಿಗಳ ಚೆನ್ನಾಗಿ ಸಂಹರಿಸಿ ತದ್ಭಸಿತಮಂ ; 


ತೆಗೆದು ತನ್ನ ಮೆಯ್ಕೊಳ್ಳೂಸಿಯಾಗಳಾ ಸೊಡಬಲಿಯೊಳ್‌ . . 
(ಪಾಸೋಪು. ೧೦-೯೩). “ಸೊಡಲೆ' ಪರಾ. [ಆ ಸುಡು?) 

ಸೊಡಬಲಿವನೆಯ (ನಾ). ಸುಡುಗಾಡನ್ನೇ ಮನೆಯನ್ನಾಗಿ ಉಳ್ಳವನು; ಶಿವ: 
*ಎಣ್ಮಯ್ಕಂ . . . ಸೊಡಬಲಿವನೆಯಂ . . . ಆಯ್ಕೊಗಂ.... ಈ ೩೩ ಈಶ್ವರಂಗೆ 
ಪೆಸರ್‌"' [ಸೊಡಬಲಿ 4 ಮನೆ -- - ಅ] 

ಸೊಡರ್‌, ಸೊಡರು. ಸೊಡಲು, ಸೊಡಖ್‌, ಸೊಡಿಲು (ನಾ). ೧. ದೀವಿಗೆ; 
ದೀಪ: ಸೊಡರ ಬೆಳಗಿಂಗೆ ಸೈರಿಸದೆ ಕಣ್ಣ ನೀರ್‌ ಬರ್ಕುಂ (ವಡ್ಡಾರಾ. ೨೭-೫); 
ಪರಸ್ಕನ್ಮಭೈರವನ ಬರವಿಂಗಳ್ಳಿ ಗಾಳಿಗೊಡ್ಡಿದ ಸೊಡರಂತೆ ನಡನಡನಡುಗುವ 
ಶುರುಧ್ವಜಿನಿಯಂ ಕಂಡು (ಪಂಪಭಾ. ೮-೧೦೧ ವ); ಬೆಳಗುವ ಸೊಡರೊಳ್‌ ಸೊಡರಂ 
ಬೆಳಗಿ ಪಲರ್ಕೊಂಡುಪೊಗೆಯುಂ ಕುಂದದೆ ಪಜ್ಜಳಿಸುವವೋಲ್‌ ಜಗಮೆಲ್ಲಂ ಕೊಳಲುಂ 
ತವದಿತ್ತು ಮೆಚ್‌ವನಿಅರಿವಬೆಡಂಗ೦ (ಗದಾಯು.-೧-೩೦). ಸೊಡರು: ೧. 
ಸಂಸಾರವೆಂಬುದೊಂದು ಗಾಳಿಯ ಸೊಡರು . . . ಇದ ನೆಚ್ಚಿ ಕೆಡಬೇಡ (ಬಸವ. ೧೬೪); 
ಬಡವರ ಮನೆಯ ಸೊಡರು ಕುಂದುವುದೆ (ಹಚಕಾ. ೧-೨೧); ಎನ್ನ ಪಾವು ಗಾಳಿಗೊಡ್ಡಿದ 


ಹ ತಾಂಡವಕುಜ್ಞುಗಿಸೆ | 


(ಕಶಸಾ. ೪೭--೧). 


ಸೊಡರೊಲಾದುದು ನೃಪನ ಮರಣದಲಿ (ಸಂಭಪ. ೨೦-೩೦). ಸೊಡಲು : ೧. ಎಳೆಯ | 


ಬೆಳಕನು ಮೊಗೆದು ಹೊತ್ತರೆ ಬೆಳ್ಳಗೆತ್ತಲು ತುಳುಕಲು ಕಳೆಯ ಸೊಡಲನು ಕುಗ್ಗುತಡಗುವ 

ಬೆಳ್ಳಿಬಿಂಬದ ಬಗೆಯೊಳು (ಇಂಗೀತ. ೧೨-೩). ಡಿ ಸೊಡಲು್‌ : ೧. ಅಪ್ಪಗೌಡನ ಮಗ 

ಚೋಳರಾಮನಾಥಂಗೆ ಸೊಡಲಗಳಿಗೆ . . . ಎಣ್ಣೆಯ *ಡುವಲ್ಲಿಗ ಹುಯ್ಸಿದ ಗಾಣ 

(ಎಕ. 1119). ಗುಂಡ್ಲು ಪೇ. ೧೨೮-೪;1)- ಸೊಡಿಲು : ೨. ದೀಪವನ್ನು ಹಚ್ಚುವ ಕಂಬ: 

ಅರ್ಚಕರು ಆ ಆರತಿಯಲ್ಲಿ ಎರಡು ಚಿನ್ನದ ಸೊಡಿಲುಗಳಲ್ಲಿ ದೀಪವನ್ನು ಹಚ್ಚಿದರು 

ಶ್ರೀಗಾಯ. ೩೪೮). [ದೇ. 1 ತಮಿ. ಚುಟರ್‌. ಚುಟಲ್‌; ಮಲ. ಚುಟರ್‌: ತುಳು. ಸುಡರು. 
ತುಡರ್‌, ತುಡಾರ] 

. ಸೊಡರಿ, ಸೊಡಲಿ,, ಸೋಡಲಿ (ನಾ). ಒಂದು ಬಗೆಯ ಔಷಧೀಸಸ್ಮ: 
“"ಕಾಂತವೃಕ್ಷಾ- ಯತಾ ಸೊಡರಿ'' (ಓಷಧಿ.೩೦); ಸೊಡ[ಪಾತಾಂ. ಸೋದ)ರಿಯ 
-ಬೇರರುಠಾಳಂ ಗುಡೂಚಿಯಾಡುಳಿಚಮೆಂಬಿವಂ ಕಟ್‌ಯಿಂದಂ ಕುಡಿಯಿಸಲಹಿ 
ನಿಷಮಟ್‌ಗುಂ (ಖಮದ. ೫-೬೭). ಸೊಡಲ್ಲಿ : ""ಕಟಾಲಃ - ಸೊಡಲಿ'' (ಓಷಧಿ. ೨೩); 
ಸೊಡಲಿ ಬೆಂಡುಗ ಸೀಗೆ . . . ಕೆಂಜಿಗೆಯ ಗಿಡುಮುಳ್ಳುವೆಳೆಗಳ ಗಡಣದಿಂದಾ ಕಾಡು 
ಕಡುಗುರ್ವವಡೆದು ರಾಜಿಪುದು (ರಾಮವಿ. ೧೫-೬೧). ಸೋಡಲಿ : ಆ ಪಡುವ ಸೋಡಲಿಯ 
ಮೇಲೆಯಲ್ಲಿ ನಟ್ಟ ಕಲ್ಲು (ಎಕ. 1 ತಿರುಮ. ೬೪-೯೪; 1397). (0) 

ಸೊಡರಿಡು (ಕ್ರಿ). ದೀಪವನ್ನು ಹಚ್ಚು; ದೀವಿಗೆಯನ್ನಿಡು: ಆದಿತ್ಮಂಗೆ 
೬ಸೊಡರಿಡಲುಮಿಂದ್ರಂಗೆ ದೇವಲೋಕಮಂ ಬಣ್ಣಿಸುವಂತೆಯುಂ ನಿನಗೇನೆಂದು 
ಕಜ್ಜಂಬೇಟ್ಟುಮ (ಪಂಪಭಾ. ೯-೧೮ ವ); ಭಾನುಬಿಂಬಕೆ ಸೊಡರಿಡುವರೆ ಜಗದೊಳು 

[ಸೊಡರ್‌ 4 ಇಡು! 

ಸೊಡರು `ಸೊಡರ್‌' ನೋ. 

ಸೊಡರುರಿ (ನಾ). ದೀಪದ ಕುಡಿ .- ಜ್ವಾಲೆ: ಬಲವೆರಸಿ ಪರಭೂಮಾಶರಂ ತಾಗೆ 
ಸೊಂಡರುರಿಯ ಮೇಲೆ ಬಿಟುಗಾಳಿ ಬೀಸಿದವೊಲಹುದು (ಸಮ್ಮಕೌ. ೮-೨೪). 

[ಸೊಡರ್‌ 4 ಉರಿ) 

ಸೊಡರುಹಬ್ಬ (ನಾ). ದೀಪಗಳ ಹಬ್ಬ; ದೀಪಾವಳಿ: ಪಟ್ಟಣದಲ್ಲಿ ಬಂಡಿಬಂಡಿ 

ಯಿಂದ ಸಕ್ಕರೆ ಹಂಚಿದರು. ಊರಲ್ಲೆಲ್ಲ ಸೊಡರುಹಬ್ಬ, ವಾಯಿತು (ಬೀರಬ.೫೬ ). 
(ಸೊಡರು (ಆ ಸೊಡರ್‌) ೬ ಹಬ್ಬ (ಆ ಪರ್ಬ?)] 

ಸೊಡರೆಣ್ಣೆ (ನಾ). ದೀಪವನ್ನು ಉರಿಸುವುದಕ್ಕಾ ಗಿ ಹಾಕುವ ಎಣ್ಣೆ 
ನನ್ಹಾದೀವಿಗೆಗೆ ಸೊಡರೆಣ್ಣೆಗೆ ಘಾಣ ೧ (ಸೌಣಇ. xx. ೨೬-೧೮; 104೧); ಸೊಡರೆಣೆ 
ತೀರಿದರೆ ಕೊಡನೆತ್ತಿ ಸುಗಬಹೆರೆ (ಸರ್ವಜ್ಞ. ೬೩೭). [ಸೊಡರ್‌ 3- ಎಣ್ಣೆ| 


(ಅಂಜಚ. :.-೩). 


೮೭೧೧ 


ಸೊಡರ್ವಾವು 


ಸೊಡರೆತ್ತು (ಕ್ರಿ). ಆರತಿ ಮಾಡು; ನೀರಾಜನವೆತ್ತು: ಸಂಗತಜಿನಧರ್ಮಮತಿಗೆ 
ನಾಂಗಳ್‌ ನಿಜ್‌ಯ ತೆಜ್‌ಯೆ ಬಣ್ಣಿಸೆಮಾದಿತ್ಮಂಗೆ ಸೊಡರೆತ್ತುವೀ ಗಾಂಪಿಂಗಾಗರಮಾಗಿ 
ತೊೋಠಗೆ ನೀರಡುಕುವವೋಲ್‌ (ಅಚಜಿಪು. :-೭೯); ಭೂತಳಾಧಿಪತಿಗೆ ಯಮಜಾತನಿಗೆ 
ಸಹಿತ ಸೊಡರೆತ್ತಿತು ಸುವಾಸಿನಿಯರು (ತುರಂಗ. ೮೦-೪೮). ([ಸೊಡರ್‌: *- ಎತ್ತು] 
5| ಸೊಡರ್ಕುಡಿ “ಸೊಡರ್ಗುಡಿ' ನೋ. 
| ಸೊಡರ್ಗಂಬ “ಸೊಡರ್ಗಂಬ' ನೋ. 
ಸೊಡರ್ಗಂಭ, ಸೊಡರ್ಗಂಬ (ನಾ). ದೀಪದ ಕಂಬ; ಸೊಡಲು: ನಾರಿಯರು 
. ಸಹಸ್ರ ಸೊಡರ್ಗಂಭಗಳ ನಿಲಿಸಿ (ನವಮೋ. ೧೮-೪೧). ಸೊಡರ್ಗಂಬ: 
ನೋಟಕಚ್ಚರಿವೆತ್ತ ಸೊಡರ್ಗಂಬದಲ್ಲಿ ಎರಾಟವೀಪ್ತಿಗಳೊಪ್ಪಿದುವು (ಮೋಹತ. ೨೧-೪). 
[ಸೊಡರ್‌ + ಕಂಭ) 
; ಸೊಡರ್ಗುಡಿ, ಸೊಡರ್ಕುಡಿ (ನಾ). ಉರಿಯುತ್ತಿರುವ ದೀಪದ ತುದಿ,- 
| ಜಾ ಲೆ: ತುಂಗಗಿರಿಶಿಖರದಿಂದಂ ಲಂಗಿಸಿ . . . ಪೊಂಗಿ ಸೊಡರ್ಗುಡಿಯ ಮೇಲೆ ಪತಂಗಂ 
ಪಾಯ್ವಂತೆ ಪಾಯ್ತು ಬರ್ಮದು 


| 


| 

| ಸಿಂಗ೦ (ಕಾವ್ಮಸಾ. ೧೧೧೪ ಶೂದ್ರಕ); ಬೆಳಗುವ 

| ಸೊಡರ್ಗುಡಿ ಕಿಡೆ ಮನೆಯೊಳಗೆ ತಮಂ ಪರ್ವವಂತೆ ಜೀವಂ ತನುವಿಂ ತಳರಲೊಡಂ 
| | ವಿಚ್ಛಾಯತೆಗೊಳಗಾದುವು ತೊಳಗುವವರ ಸೌಂದರತನುಗಳ್‌ (ಆದಿಪು. ೫-೨೭); 
| ಪೊನ್ನೆಂದೊಡೆ . . . ಮರಂಗಳುಂ ಸೊಡರ್ಗುಡಿಯುಂ ತಾನ್ನಿರುತಮೆಅಗುಗುಂ (ಪಂಚತಂ. 
| 

i 

\ 

| 

| 

| 

| 

| 


೧೬೬- ೪). ಸೊಡರ್ಕುಡಿ : ಕಣ್ಟೇನೆಯಿರ್ಪವನಿದಿರ್‌ ಸೊಡರ್‌ಕುಡಿವಿಡಿಯದಿರ್‌ ! 
(ಶ್ರೀರಾಮಾ. ೮೪೩-೪೫೫). ([ಸೊಡರ್‌ * ಕುಡ್ಮಿ) 

ಸೊಡರ್ಗುಡಿಕಪ್ಪು (ನಾ). ದೀಪದ ಕುಡಿಯಿಂದ ಹೊರಡುವ ಹೊಗೆಯ 
ಕಪ್ಪು,-- ಮಸಿ; ಕಾಡಿಗೆ: ಕುಡಿವೆರಳೊಳಂಟುವಕ್ಕಿಂದಿಡುವರ್‌ ಬಾಳರ್ಗೆಯಾ 
ಸೊಡರ್ಗುಡಿಕಪ್ಪಂ (ಸೂಕ್ತಿಸು. ೮-೧೮೮). [ಸೊಡರ್ಗುಡಿ 4 ಕಪ್ಪು (ಆ ಕರ್ಪು)] 

ಸೊಡರ್ಗೆಡು (ಕ್ರಿ). ದೀಪವು ನಂದಿಹೋಗು; ಕತ್ತಲಾಗು: ಅಂಗಡಿ ಸೊಡರ್ಗೆಟ್ಟ 
ದೇಗುಲದೆಡೆಯ ದುಸ್ಸಂಗದಂಪತಿಗಳೊಪ್ಪಿದರು (ಮೋಹತ. ೧೮-೨೩). 

` (ಸೊಡರ್‌ + ಕೆಡು) 

ಸೊಡರ್ಗೊಳ್‌ (ಕ್ರಿ). ದೀಪವನ್ನು ಹಿಡಿದುಕೊಳ್ಳು : ಲೀಲೆಯಿನಿರ್ದೆಮ್ಮೇತೆಯನ 
ನದೇಕೆ ಸೊಡರ್ಗೊಂಡಅಸುತ್ತುಂ ಬಂದು ಕೊಂದೆಯಕಟ ವಿಧಾತ್ರಾ (ಜಗವ. ೬-೧೦೦). 

| (ಸೊಡರ್‌ 4 ಕೊಳ್‌] 

| | ಸೊಡರ್ಮಡ್ಡಿ (ನಾ). ಒಂದು ಬಗೆಯ ಬೇಟೆಯ ಸಾಧನ (2) ; ""ಸೊಡರ್‌ 

| = ಭ್ರಾಂತಿಯನ್ನುಂಟುಮಾಡುವ ದೀವಿಗೆ'' (ಶಬಶಂ. ಟೀಕು): ಗಾಳಂ ಕಿಜುಗೂಳಿ. 


| ಬೀಸುವಲೆ ಬೆಳ್ಳಾರಂ ಸೊಡರ್ಮಡ್ಡಿ ಕರ್ಪಡಂ . . . ಪೇರಡಿ ಖಡ್ಗಂ ಬಡಿಕೋಲ್ಲಳೊಪ್ರೆ 
ಜವದಿಂದೆಳ್ತೆಂದರಾ ಧೀವರರ್‌ (ಶಬಶಂ. ೩-೨೩). (ಸೊಡರ್‌ 4 ಮಡ್ಡಿ] 
ಸೊಡರ್ವಕ್ಕು (ನಾ). ಎ ಸೊಡರ್ಗುಡಿಕಪ್ಪು: ಲಲಾಟದೊಳ್‌ ತಿಲಕಮಂ ಸೊಡರ್ವಕ್ಕಿ 
ನೊಳಿಟ್ಟು ಸೊಡರ್ವಕ್ಕು ನೂಸಲೊಳೆಸೆದಿರೆ . . . ಮಗಂ 
ಜಗುಟುತ್ತೆಂದೊ ತೊಟ್ಟಿಲಂ ಪಟ್ಟೊದೆವಂ (ಪುಷ್ಪಘ. ೩-೯೧); ಸೊಡರ್ವಕ್ಕಿನ ಬೊಟ್ಟ 
ಸುತನ ಪಣೆಯೊಳಗೆ ಇಟ್ಟು ತೂಪಿಟ್‌ದು ( ಚಂವ್ರಸಾಂ. ೩-೧೧೪). 
ಸೊಡರ್ವಕ್ಕನಿಡು - (ದ. ಷ್ಟಿದೋಷಪರಿಹಾರಕ್ಕಾಗಿ ಮಕ್ಕಳಿಗೆ) ದೀಪದ 
| ಮಸಿಯಿಂದ ಬೊಟ್ಟನ್ನಿಡು; ರಕ್ಷೆ ಇಡು: ಪುಟ್ಟಿದುದೀ ಶುಕಶಾಬಂ . . . 
| ನಿವಳಿಸಾದರದಿಂ ಸೊಡರ್ವಕ್ಕನಿ[ಪಾಠಾಂ. ರಕ್ಕೆಯಿ]ಟ್ಟು ತೂಪಿಟ್‌ (ಲೀಲಾವ. ೧೪-೧೨೦). 
| [ಸೂಡರ್‌ 4 ಪಕ್ಕು;] 
ol ಸೊಡರ್ವಟ್ಟು, (ವಾ). ದೀಪದ ಕಾಡಿಗೆಯಿಂದ ಹಣೆಗೆ ಇಡುವ ಬೊಟ್ಟು: 
| ಕಣ್ಣಿಗೆ ಕಜ್ಜಳವೆಚ್ಚಿ ಬಣ್ಣಿಸಿ ಸೊಡರ್ವಟ್ಟನಿಟ್ಟು ಪಾಲೆಆದೋವಿ ಚಿಣ್ಣನ ಪಕ್ಕೆಗೈಸಿದಳು 
| | 
| 
| 


(ಮುಲ್ಲಿವು. ಸ-೧೧೩); 


35 


(ಮೋಹತ. ೪-೭೪). [ಸೊಡರ್‌ * ಬಟ್ಟು) 
ಸೊಡರ್ವಾವು (ನಾ). ದೀಪವನ್ನು ತಲೆಯಲ್ಲಿ ಧರಿಸಿರುವಂತೆ ಕಾಣುವ 
ಹಾವು; ಹೆಡೆಯಲ್ಲಿ ರತ್ನವಿರುವ ಹಾವು: ಸೊಡರ್ವಾವೆನಿಪ್ಪ ಪೆಡೆವಣಿಯ 
ಸರ್ಪಂಗಳಿಂದಾರಾಧ್ಯಮಾನೆಯವೊಲಂತೆಸೆದು ತೋರ್ಪಳಂ . . . ಚಂಡಿಕಾದೇವಿಯಂ 
[ಸೊಡರ್‌ + ಪಾವು] 


4s 


| ಕಂಡನುರ್ವೀಶ್ವರಂ (ಕಾದಂಉ. ೨೭೧). 


ಸೊಡರ್ವಿಡಿ 


ಸೊಡರ್ವಿಡಿ (ಕ್ರಿ). ದೀಪವನ್ನು ಹಿಡಿ: ಇತ್ತೆಅದೊಳು ನಿಂದಿಹ ಜೀವರನ್ನದ 

ಪುತ್ತಳಿಗಳು ಸೊಡರ್ವಿಡಿದು . . . ಚಿತ್ತಯಿಸಿದುವಲ್ಲಲ್ಲಿ (ಮೋಹತ. ೨೨-೯). 
[ಸೂಡರ್‌ * ಪಿಡಿ; 

ಸೊಡರ್ವೆಳಗು (ನಾ). ದೀಪದ ಬೆಳಕು,- ಕಾಂತಿ: ಸೊಡರ್ವೆಳಗಂ 
ಮುಸುಕಿದನಾಗಡೆ ತನ್ನಯ ತನು ಶತಮಾಳರುಚಿಯುಂದೆಂ (ಅರ್ಥನೇ. ೭-೪೪): ಸೊಡರ್ವೆಳಗ 
ನೀಕ್ಷಿಸಿ ನಗುವನಮಲಚಿತ್ರಕಾಶಂ (ಪದ್ಮರಾ, ೨-೬೭); ಸೂಸಿದರಲ ವಿಕುರುಂಬಂಗಳೇ 
ಮಾಲುವಾಲಿವರಲು ಆರತಿಯ ಸೊಡರ್ವಳಗು ಬಳ್ಳಿಮಿಂಚು 6 ಸೌಂಬಪು. ೧೨-೬೫). 

[ಸೊಡರ್‌ 4 ಬೆಳಗ್ಗು) 

ಸೊಡಲ್ವಿ “ಸೊಡರಿ' ನೋ. 

ಸೊಡಲ್ಲಿ (ನಾ). ದೀಪದ ಕಂಬ; ಸೊಡಲು(?): ರತ್ನಾವಲಿ ಮಾಡಿಸಿ 
ನನ್ಹಿಯೊಳ್‌ ಶಿವಾಲಯ೦ ಕೊಟ್ಟುದು ದೇವಭೋಗ೦ ಸೊಡಲಿಯಮನಾ 
ವೈಶಾಖಪೌರ್ಣ್ಣದೊಳ್‌ (ಎಕ. ೫ 5) ಚಿಕ್ಕಬ. ೬೬ “೧೫ ಸು. 850). [ಆ ಬ 

ಸೊಡಲು "ಸೊಡರ್‌' ನೋ. 

ಸೊಡಲೆ (ನಾ). ಹೆಣಗಳನ್ನು ಸುಡುವ ಸ್ಥಳ; ಸುಡುಗಾಡು: “ಸೊಡಲೆಸಿದ್ದ' 
ಪರಾ. (ದೇ. ॥ ತಮಿ. ಚುಟಲೈ; ಮಲ. ಚುಟಲ, ಸುಡಲೆ ಎ ಹೆಣವನ್ನು ಸುಡುವುದು] 

ಸೊಡಲೆಗುಡ್ಡೆ (ನಾ). (ಕರಾ) ಶ್ಮಶಾನ. (ಸೊಡಲೆ ** ಗುಡ್ಡೆ (ಆ ಗುಡ್ಡ)! 

ಸೊಡಲೆಸಿದ್ದ (ನಾ). ಶ್ಮಶಾನದಲ್ಲಿ ವಾಸಿಸುವ ಸಿದ್ದ; ಭೈರಾಗಿ: ಬರಿಯ 
“ಜಾತಕದ ಬೆನ್ನುಹತ್ತಿ ಈ ಸೊಡಲೆಸಿದ್ದನ ಕೊರಳಿಗೆ ಕಟ್ಟಿದರು (ಮೂರುದಾ. ೬). 

[ಸೊಡಲೆ 4 ಸಿದ್ದ! 

ಸೊಡಸಿ "ಸೊಳಸಿ' ನೋ. 

ನಿ ಸೊಡೇಖ್‌ "ಸೊಡರ್‌' ನೋ. 

ಸೊಡಿಗೆ "ಸೋಡಿಗೆ' ನೋ. 

ಸೊಡಿಲು "ಸೊಡರ್‌' ನೋ. 

ಸೊಡೆ (ನಾ). ಕಾವು; ಬಿಸುಪು; ಶಾಖ: ಬೇಗೆಯ ಅಳವಿನಲಿ ಹೂಕ್ಕು ಮತ್ತೆ | 
ಸೊಡೆಗಂಜಲೇಕೆ (ಮೋಳಿಮು. ೫೦-೨೦೭). [ಆ ಸೂಡ್ಕು?] 

ಸೊಡ್ಡಳ (ನಾ). ಶಿವ: «8. (7) 

ಸೊಡ್ಡು (ಗು). ವಿಕಾರವಾದ; ನ್ಯೂನತೆಯಿಂದ ಕೂಡಿದ: ಗುಜ್ಗು ಗೊರರಿನ | 
ಸೆ ಗಿ।!ಡ್ಡುರೂಪಿನ ಹಜುಕುಗಡ್ಡದ ಹೆಡ್ಡನಾದ ಕುರೂಪಿತನದಲಿ ನೃಪತಿ 
ವಿಷದಿಂದ (ನಳಚ. ೬-೧೪). (4- ತೆಲು. ಸೊಡ್ಡು ಎ ನ್ಯೂನತೆ, ಕೊರತೆ) 

ಸೊಡ್ಡ್ವು "ಸಡ್ಡು, ' ನೋ. 

ಸೊಡ್ಡು (ನಾ). ಮುಖ; ಮೋರೆ; ಮುಸುಡಿ: ದೇವರು ನನ್ನ ಮಗಳಿಗೆ 
ದುಂಡಗಿನ ಸೊಡ್ಡನ್ನು ಕೊಡುವ ಬದಲು ದುಡ್ಡಿನ ಸೊಡ್ಡನ್ನು ಕೊಡಬಾರದಿತ್ತೇಕೆ? 
(ಹಸಿವು. ೭೦); ಇದು ತನ್ನ ಸೊಡ್ಡಿನಿಂದ ಯಾವುದಾದರೂ ಪ್ರಾಣಿಯನ್ನು ಸೊಣೆಯುತೆಂದರೆ, 
ದೊಡ್ಡ ಸುತ್ತಿಗೆಯ ಏಟಿಗಿಂತಲೂ ಬಲವಾದ ಏಟು ಬೀಳುವುದು (ಬಾಲಪ್ರ. 1, ೧೯); 
ತಗ್ಗಿಸಿದ ಸೊಡ್ಡು ನೋಡಿ "ಭೇಷ್‌' ಎನ್ನಬೇಕೆನಿಸಿತು (ಪ್ರಶ್ನೆ. ೨೫). 1 ಸೊಂಡೈ! 

ಸೊಣಕ "ಸೊಣಗ' ನೋ. 

ಸೊಣಗ, ಸುನಕ, ಸೊಣಕ (ನಾ). ನಾಯಿ; ಶ್ವಾವ: ""ಪೇರಡಿ, ಸೊಣಗಂ, 
ಜಾಯಿಲಂ - ಈ ೩ ಕುಕ್ಕುರಂ'' (ಕಶಸಾ. ೫೧-೧೦೮); ತುಪ್ಪದ ಸವಿಗೆ ಅಲಗ ನೆಕ್ಕುವ 
ಸೊಣಗನಂತೆನ್ನ ಬಾಳುವೆ (ಬಸವ. ೩೫); ಇವನೀ ಎಧಿಯೊಳು ಸೊಣಗನುಣಿಸಾದನಲ್ಲಾ 
(ಸಮ್ಮಕ್‌. ೪-೩೨). ಸುವಕ : ಮುಂಗುರಿ ಬೆಕ್ಕು ಸುನಕ[ಪಾಠಾಂ- ಮಾರ್ಚಾರಂ, ಸಾರಂಗಂ] 


. ಗಿಡಿಗನೆಂಬಿವೆ ದಲ್ಲೀವಂಗಳ್ಗೆ ಬಾಧೆ ಮಾಟ್ಪವು (ಸಮಪ.೫-೧೩). ಸೊಣಕ: . 


ಶಾರ್ದೂಲಮಂ ತೋರೆ . . . ಬೆಂಬತ್ತಿ ಪಿಡಿದರ್ವ ಸೊಣಕಗಳ ಸಂತೆಗಳ್‌ ಕಂಗೊಳಿಪುವು 
(ವೆಂಕಾರಾ. ೩-೬-೪೧). ಸೊಣಕನು ಬೆದಕುತೆ ಮೊಲವನು ಕಂಡು ರೋಷದಿಂ ಬಿಡದಟ್ಟಿ 
ತರನು (ಇಚಸಾಂ. ೬-೬೦). [ಇ ಪ್ರಾ. ಸುಣಗ, ಸುಣಯ./ ಸಂ. ಶುನಕ./ ಪಾಲಿ. ಸುನಖ) 
ಸೊಣಲು, ಸೊನರು (ನಾ). ೧. “ಪೃಷ್ಠಬಾಗ'' (ಯಶೋಚ. ೩-೬೯ ಟೀಕು): 
ಸೊಣಜ್‌ಂ[ಪಾಠಾಂ. ಡರಿಂ] ಮುಡುಪಿಂದಂ ಪಿಂತಣ ಮುಂತಣ ಕಾಲ್ಲಳಲ್ಲಿ ಬೆಟ್ಟಿಸಿ 


೮೭೧೨ 


ಸೊತ್ತು 


ಇತಿ 


|  ದಸಿಯಂ ನೆಣಮುರ್ಕೆ ಬೆಂಕಿಯಿಂ ಕೆಆಗಣ ಮೆಯ್ಕಿಂದುರುಪಿ ಬರಿಯ ಬಾಡಂ ತೆಗೆದಂ 

(ಯಶೋಚ. ೩-೬೯); ತೃಣಕೆ ಲೆಕ್ಕಿಸದಸುರನವನನು ಸೊಣಜು[ಪಾಳಂ. ಸು,ಲು। 

| ಮುಟ್‌ಯಲು ತಿವಿದನಾಯುಧದಣಸಿನಲಿ (ಶೂರರ.- ೨೭-೪೬). ಸೊನರು : ೨. 
ಸ ಸೊಂಟ. ( 

(ಕ್ರಿ). ೧. ಮುಷ್ಟಿಯಿಂದ ಹೊಡೆ ,-- ಮೊಟ್ಟು: ""ಸೊಣೆ - 

ಅಂಗುಲಿವ್ರಹರಣೇ'". ಶಮಧಾ); ಕರತಳಬಂದೆ ತಡಕಿ ಕಂಡೆನ್ನ ತಲೆಯಂ ಸೊಣೆದುದಕವ 

ಪೊಲ್‌ಸಿದಾತನು (ಪಾಸೋಷು. ೧೧ ೨೯); ನೆತ್ತಿಯನು ಸೊಣೆದೆಲ್ಲಿಯವ ಹರಿ 


| 
ಸೂ 
| 
| ; 
|: ಚಿತ್ತವಿಟ್ಟೋದೆಂದು . . . ಬರಸುತಲಿರ್ದನಾಚಾರ್ಯ (ಪ್ರಹ್ನಾಟೆ. ೬-೪೪). 
| 
[ 
| ; 
| 
| 


- ಹೊಡೆದುಕೊಳ್ಳು; ಚಚ್ಚಿಕೊಳ್ಳು: ದುರುಳರಕ್ಕಸರೆಲ್ಲ ಪರಿದ ಶಿರ 
ಕಾಲ್ಗಳಿಂದುರುಳಿರಲು ಧರಣಿಯೊಳು ಕಂಡವರ ಸಶಿಯರುಂ ತಲೆಗೆದರಿ ತಲೆಯ ಸೊಣದು 
ತರತರದೊಳಳುತಳುತ (ವೆಂಕಾರಾ. ೫-೯-೨೮). ೩. ಇರಿ; ತಿವಿ; ಚುಚ್ಚು: ನಿದ್ರಿಸುವ 
ಮೃತ್ಕುವಂ ಸೊಣೆದೆಬ್ಬಸಿದ ರೀತಿಯಾಯ್ತು (ವೆಂಕಾರಾ. ೬-೨೯-೧೭); ಶಲ್ಕ ಕಡುಗೋಪದಿಂ 
ತೂರಿದಂ' ಶರಗಳಂ . . . ಭಟರ ಹೃದಯಂಗಳಂ ಸೊಣದು ಹಾಯ್ದವು 
(ತುರಂಗ. ೭೧-೩೫); ಮಾವಯ್ಕ ಎಮ್ಮೆ ಸೊಣೆದಾವೊ (ಹಳ್ಳಪ. ೧೦೯). ೪. ಕುಟುಕು; 
ಕುಕ್ಕು: ಸಿಟ್ಟು ಬಂದಾಗ ಅದು ತನ್ನ ಹೆಡೆಯಿಂದ ಇತರ ಪ್ರಾಣಿಗಳ ಮೈಯ್ಕನ್ನು 
ಸೊಣೆದು ಬಿಡುವುದು. ಆಗ ಅದರ ಮುಂದಿನ ದವಡೆಯ ಮೊನಚಾದ ಎರಡು ಹಲ್ಲುಗಳು 

ಯಮಾಡುವುವು , ೧೭). ೫. ತೋರುಬೆರಳುಗಳೆರಡನ್ನು 
ಸೋಟೆಯಲ್ಲಿಟ್ಟುಕೊಂಡು ಅವುಗಳಿಂದ ಯಾರನ್ನಾದರೂ ನಿರ್ದೆಶಿಸಿ 
ಅಣಕಿಸು, -- ಹಾಸ್ಕಮಾಡು: (8). ೬. ನೂಕು;-ತಳ್ಳು: ಕಣೆಕಾಲಿಡುವಡಿಯಂ 
| ಸೂಣಗಂಗಳ ಸೊಣವುತ ಮರುಳ್ವಣಗುಗಳು ಒಣದಲೆವೋಡ ಹಿಡಿದು ರಕ್ಕಸರುಂಬ 

ಹೆಣನ ಭಿಕ್ಷವ ಬೇಡುತಿಹುವು (ಶ್ರೀಪಾಲ. ೮-೧೬). 
ಸೊಣ್ಣೆ (ನಾ). (ಬೆಟ್ಟದ ಮೇಲಿರುವ) ಸ್ವಾಭಾವಿಕವಾದ ಹೊಂಡ; ದೊಣೆ: 

ಕೊಲಿಗನ್ಮೇಲ ಕುರಣಿಎ ಇಟ್ಟಗೆ ಸೊಣೆ ಎ ಬಡಗೈ ನಿಟ್ಟರುಳಿ ಎ ಕರದಿ ಗುಲುಕಿ ಮೇಲ 
| ಕೋಡುಜ್ಗಲ್‌ ಮೂಡೈ ನೋಡಿ (ಎಕ. ೩ (5), ಚಿಕ್ಕಬ. ೬೬-೨೦; ಸು. 650); ಆ ಪಳ್ಳದಿಂ 
| ಮೂಡಣ ಕಿಜುವಟಿ ತೆಂಕ ಬಣ್ಣಲ್ಪಅಲ ಸೊಣೆ (ಎಇ ೫. ೬೭-೯೩:892). ದೊಣೆ,” 
| | ಪರಾ. (ದೇ. ॥ ತಮಿ. ಚುಣ್ಕೆ, ಚುನೈ; ತೆಲು. ಸೊನ) 
| | 
|] 
| 
! ಸೊತೆ 
। ಸೊತೆ 
| 
| 


(ಬಾಲಪ್ರ. 


ಸೊಣೆಗಲ್ಲು (ನಾ). ಕಲ್ಲನ್ನು ಮೇಲಕ್ಕೆ ಎಸೆದು ಹಿಡಿಯುವ ಒಂದು ಬಗೆಯ 
ಆಟ(7): ಎಳೆವೆಣ್ಣುಗಳು ಕಣುಮನ ದಣಿವಂತು ಸೊಣೆಗಲ್ಲು ಮೊದಲಾಗೆಸೆವ 
ಗಣನೆಗಳಿಯೊಳೊಂದಿ ಸುಖದೊಳಗಂಜನೆಯಿರುತಿರಲು (ಅಂಜಚ. ೪-೫೮). "ಅಣ್ಣೆ ಕಲ್‌,' 
`[ಸೊಣೆೆ? ( ೫ ಐ--ತಮಿ: ಚುಣ್ಣು ಗೋಲಿ ಮುಂತಾದುವನ್ನು ಬೆರಳಿನಿಂದ 
ಜು 3 ಕಲ್ಲು(< ಕಲ್ಮ್‌)) 
“ಸೊದೆ' ನೋ. , 
ಸೊತೆವಳಿ "ಸೊದೆವಲಟ್‌' ನೋ. 
ಸೊತೆವಳಿಯಿಸು (ಕ್ರಿ). ಸುಣ್ಣಹಚ್ಚಿಸು ,-- ಬಳಿಸು: ಮುದದೆ ವಿರೂಪಾಕ್ನಗೃಹಕ್ಕೆ 
- ಭೈರವಗೃಹಕ್ಕುದಾರಿ ಚೌಡಯ್ಯನೆಸೆಯೆ ಸೊತೆವಳಿಯಿಸಿದ೦ (ಸೌಇಇ. 1%, ೨೬೦-೬೪; 
1199). [ಸೊತೆವಳಿ (ಆ ಸೊದೆವಟ್‌) 4 - ಇಸು) 
ಸೊತ್ತ, ಚೊತ್ತ (ನಾ). ಸೊಟ್ಟ ಕೈಕಾಲುಳ್ಳವಮ; ಅಂಗಹೀ 
| ಕಿವುಡನು ಸೊತ್ತನು (ಹೊನುಗ. ೯೯); ಹಲ್ಲಿಲ್ಲದ ಮನುಷ್ಯ 
ಉದ್ದನೆಯ ಬಿಳಿಯ ಸೊತ್ತ ಮತ್ತೊಬ್ಬ (ಪುನರು. ೩೦೧). ಚೊತ್ತ : 
[ಸೊತ್ತು + - ಅ) 
ಸೊತ್ತಿ, ಚೊತ್ತಿ (ನಾ). ಸೊಟ್ಟ ಕೈಕಾಲುಳ್ಳವಳು; ಅಂಗಹೀನೆ: ಕುರುಡಿ ಕಿವುಡಿ 
ಸೊತ್ತಿ (ಹೊನುಗ. ೯೯). ಚೊತ್ತಿ : (6). [ಸೊತ್ತ 14 - ಇ) 
| ಸೊತ್ತಿ ಯೂರ್‌ (ನಾ). ಒಂದು ಸ್ಥಳದ ಹೆಸರು: ಸೊತ್ತಿಯೂರೆರೆಯಮ 
ದಮ್ಮಯನ ಮಗ ಶ್ರೀವರ್ಮಯ್ಮ ಕಣ್ಣಮಶ್ಚಲದ್ಕೊಳ್‌ ಬಸದಿ ಮಾಡಿಸಿ (ಎಕ. x 
ಕೋಲಾರ. ೯೦-೮೮; 903). [? ಊರ್‌] 
ಸೊತ್ತು, ಚೊತ್ತು (ನಾ). ಕೈಕಾಲು ಸೊಟ್ಟಗಿರುವುದು; ಅಂಗವಿಕಲತೆ: 


ಪರಾ 
ಎಸೆ,- 


ವೆ: ಕುರುಡನು 
ಘಟ್ಟ 


(8). 


4s 


ಸೊತ್ತು 


a 


ಕುಂಟು ಕುರುಡು ಕಿವುಡು ಸೊತ್ತು (ಹೂನುಗ. ೯೯); ಓಡು ಒಡಕು ಹುರುಳಿ ಪೋಟೆ 
ಹುರಿವಾಕೆಯ ಕೈ ಸೊತ್ತು (ಘನವ. ೩೫-೨೭). ಚೊತ್ತು : ಅವನ ಕೈ ಚೊತ್ತಾಗಿದೆ (ರೂಢಿ). 
“ಸೊಟ್ಟು' ಪರಾ. (ಜೇ. ॥ ತಮಿ. ಚೊತ್ತು, ಚೊತ್ತಿ, ಚೊತ್ತೈ) 

ಸೊತ್ತು, ಸ್ವತ್ತು (ನಾ). ಸ್ವಂತ ಆಸ್ತಿ,- ಸಂಪತ್ತು,-- ಐಶ್ವರ್ಯ: ಕನಸಿ 
ನೋಳ್ಪೊನ್ನ ರಾಶಿಯೆಂ ಚನ್ನಾಗಿ ಕಂಡುದಾ ಸೊತ್ತದೆಂದಳಲುವರೆ (ತುರಂಗ. ೯೬-೨); 


ದೇವಾಲಯಗಳು ವ್ಯಕ್ತಿಯ ಆಸ್ತಿಗಳಲ್ಲ. ಸಮಾಜದ ಸೊತ್ತು (ಹಬ್ಬಬ. ೨೭). ಸ್ವತ್ತು: 
ಇವಿಷ್ಟು ಅಮರನಾಯಕನ ಸ್ವತ್ತು (ವೀರಯೋ. ೨೦); ಉತ್ತಮಶಿಕ್ಷಣ ವ್ಯಕ್ತಿಯ : 


ವೈಯಕ್ತಿಕಜೀವನದ ದಾರಿದೀಪವಾಗಿ ನಾಡಿಗೆ, ನುಡಿಗೆ ಸ್ವತ್ತಾಗುತ್ತದೆ (ನೊಳಂಬ. ೯೫). 
[ಆ ಸಂ. ಸ್ವವತ್‌./ ತಮಿ. ಚೊತ್ತೆ, ಚೊತ್ತು, ಸೊತ್ತು; ತುಳು. ತೆಲು. ಸೊತ್ತು) 
ಸೊತ್ತುಗಾರ (ನಾ). ಆಸ್ತಿಯ ಯಜಮಾನ: ಡ್ರೈವರಿಗೆ ಅದರ ಸೊತ್ತುಗಾರನ 

ನೆನಪು ಬಂದಿತು (ಹಸುಹೊ. ೧೪೩). [ಸೊತ್ತು 1% _ ಗಾರ (ಆ - ಕಾಲ) 
ಸೊತ್ರ, ಶೊತ್ರ (ನಾ). ವೇದಾಧ್ಮಯನ ಮಾಡಿದ ಬ್ರಾಹ್ಮಣರಿಗೆ ತೆರಿಗೆಯಿಲ್ಲದೆ 
ದಾನವಾಗಿ ಕೊಡುವ ಭೂಮಿ: ಶ್ರೀಸಿದ್ದಸೋಮನಾಥದೇವರಿಗೆ ೫೦ ಚತ್ರಕ್ಕೆ 
xx ಯಿಹದೆ ಸೊತ್ರವ ಕೊಟ ಅಯಿವರು (ಸೌಇಇ. 1.1, ೩೭೦-೧೧; 1255). ಶೊತ್ರ: 
ಮತ್ತವೂರ ಮಲ್ಲಿಕಾರ್ಜುನದೇವರ ಶೊತ್ರವನು ಅಂಗಭೋಗ ಅಮ್ರಿತವಡಿಗೆ 
ಲಿಂಗದೇವರಾಣೆಯನ ನಿರೂಪದಿಂ ಶ್ರೀಮತು ಸರ್ವಾಧಿಕಾರ ಜಕ್ಕರಸರು . . . 
` ಕೊಟ್ಟರು (ಸೌಇಇ 0-1 ೩೮೩-೩; 1286). 
[೭ ಸಂ. ಶೋತ್ರಿಯಸ್ಟಮ್‌./ ತಮಿ. ಚೋತ್ತಿರಿಯಮ್‌, ಚುರೋತ್ತಿರಿಯಮ್‌] 
ಸೊಥೈ "ಸತ್ನ' ನೋ. 
ಸೊಥೆ "ಸೊದೆ' ನೋ. 
ಸೊಥೆವೊಯ್‌ (ಕ್ರಿ). ಗಾಯವಾಗುವಂತೆ ಪೆಟ್ಟುಕೊಡು: ಸತ್ತವನಿವನೆಂಬ 
'ಪದದೊಳ್‌ ನೆತ್ತಿಯೊಳಂ ಶಸ್ತ್ರದಿಂದೆ ಸೊದೆ£ಥೆ3ವೊಯ್ಲೆಡೆ [ಪಾಠಾಂ. ಶತೆವೊಯಿದೆಡೆ) 
ಯೊಳ್‌ ನೆತ್ತರುಮುಣ್ಮಿನಮದನಿರದೊತ್ತುಗೆ (ಖಮದ. ೮-೫೪); ಸೊದೆ್ಶ£ಥ್‌3 
(ಪಾಕಾಂ. ಶತೆ]ವೊಯ್ದಾಮ್ರಸಮೇಶಂ ವೃಥಿತನ ನೆತ್ತಿಯೊಳಮೊತ್ತಲಂತಾ ವಿಷಮುಂ 
` ವೃಥೆಯಾಗಿಯೆ ಪೋಕುಂ (ಖಮದ. ೮-೫೭); ಸತ್ತನಹಿಕೊಂಡುದೆಂದಾ ಪೊತ್ತೊಯ್ದು 
ಚಿತಾಗ್ನಿಯಲ್ಲಿ ಸಂಧಿಸುವೆಡೆಯೊಳ್‌ ಮತ್ತೆನಿಸದೊಂದು ನಯಮಂ ಬಿತ್ತರಿಸುವೆನವನ 
ತಲೆಗೆ ಸೊಥೆ[ಪಾಕಾಂ. ಶತೆ]ವೊಯ್ದೊಲವಿಂ (ಖಮದ. 5-೬೦). 
[ಸೊಥೆ, (ಆ ಸತ) 4 ಪೊಯ್‌;) 
ಸೊದೆ, ಶೋತೆ, ಸುದೆ, ಸೊತೆ, ಸೊಢಥೆೆ, ಸೋತೆ (ನಾ). ೧. ಅಮೃತ; 
ಪೀಯೂಷ: ""ಅಮರ್ದು, ಸೊದೆ, ಇನಿದು, ಉಣ್ಣದರ ಬೀಯಂ- ಈ ೪ 
ಅಮೃತಂ''(ಕಶಸಾ. ೪೮-೧೮); ಪೊಸಸೊದೆ ಕೌಮುದಿಯಂ ಪಸರಿಸೆ . . . ತರತರದಿಂದಂ 
ರಾಜಿಸುತಿರ್ಪುವು ಸೋಮಸೂರ್ಯವೀಧಿಗಳದಲೋೊಳ್‌ (ಗಿಂಕ. ೨-೮೨); ಲಭಿಸಿದ 
ಸೊದೆಯಂ ಮಾಣ್ಣೂಪರಾಂಬುವಂ ಕಾಮಿಪರೇ (ಎಷ್ಟುಪು. ೧-೧-೧“); ಸೊದೆಯಂ 
ಸಪ್ಪೆಯೆನಿಪ್ಪ ತಾನದಿರವಂ ಕೇಳ್ತಾ ರಸಾವೇಶದೊಳ್‌ ಪದಪಿಂ ಮೆಯ್ಕೊಡೆಗೆಲ್ಲ 
ಮಣ್ಣಿಡಲುಂ ಮಗುಲ್ಲ್ಲೀಂಟಲುಂ . . . ಪೂಣ್ಣಪರ್‌ (ಟಕವ. ೪-೧೨೮). ೨. ಹಾಲು; 
ಕ್ಷೀರ ""ಸೊದೆ ಪಾಲೊಳ್‌'' (ಕರ್ಣಾನಿ. ೧೧); ಸೊದೆಯನೀಂಟುವ ರಾಜಹಂಸನ ಮಣಿಗೆ 
ಮೇವಿದೆಯ ತೋಲ್‌ದಡೆ ಪೀರ್ದಪುದೆ (ಮೋಹತ. ೩೦-೨೧). ೩. ಸುಣ್ಣ, ಗಾರೆ, ಗಚ್ಚು 
ಮುಂತಾದ ಲೇಪನವಸ್ತು: ""ಸೊದೆ ಲೇಪಂ'' (ವಸ್ತುಕೋ. ೧೨೦-೧೪); 
ಪರ್ವ್ವಪರ್ವ್ವಕ್ಕೆಯಿಕ್ಕುವ ಸೊದೆವೊಳಗಾದ ಜೀರ್ನ್ನೋದ್ವಾರಕ್ಕೆ ಗ ೫ ಕ್ಕೆ ತೆಜುವ ವ್ರತ್ತಿ 
೨ ( ಎಕ. ೫೪, ಹೊಳೆನ. ೧೧೨-೬೧: 1282); ಬಳಿದ ಸೊದೆಗಳ ಬಾವಿ ಸೂಅಅ ವಳಯ 
ತುಂಬಿತು ತೈಲ ಫೃತ ಮಧುಗಳಲಿ (ಕುವ್ಕಾಸ. ೬-೧೬). ಶೋತೆ : ೩. ಅಯ್ದುವರಿಸ 
ಕಂಮ್ಮೆ' ಶೋತೆ ಇಕ್ಕದೆ ಸ್ಥಾನಮನಾಳ್ದೊರು . . . ಪಣ್ಹಮಹಾಪಾತಕರಪ್ಪೊರ್‌ 
(ಎಕ x೪, ಮಂಡ್ಮ. ೧೩-೧೪; ೫5). ಸುದೆ: ೩. "“ಸೊದೆ (ಸುದೆ)- ಸುಧಾ ಸುಣ್ಣ, ಗಾರೆ'' 
(ತಡಕೋ. ೪೭). ೪. ಜೇನು; ಮಕರಂದ: "ಸುದೆವೆರೆ' ಪರಾ. ಸೊತೆ: ೩. 
ಇದಕ್ಕೆ ಸುಣ್ಣಕ್ಕೆ ಸೊತೆಗಮಲ್ಲದುಣ್ಣಾತ ವಾರಣಾಸಿಯುಂ ಕವಲೆಯನಟ್‌ದ ಕೇಕೆಯ 
ಬಿತ್ತುವಾಟಮಂ ಕೆಗೆ ಕೊಡದುಣ್ಣಮನುಮನ್ನೆ (ಮೈಅರಿ. ೧೯೩೮, ೬೭-೧೦; ಸು. 848); 


೮೭೧೩ 


ಸೊದೆವನೆ 


ಸೋಮೇಸ್ಟರದೇವರ ದೇಗುಲವ [ಅ]1ಳಿವಂ (ಸೋ)ದಿಸಿ ಸೊತೆಯನಿಕ್ಕಿಸಲ್‌ (ಎಇ ೪, 
೨೦೭-೧೧; 1048); ದೇವರ ಅಂಗಭೋಗ (ಸೊತೆ ಸುಣ್ನಕ್ಕೆ ಕೊಟ್ಟರು (ore. XL, 
೧೯೪-೬; 1120). ಸೊಡ್ಡೆ : ೩. ರಂಗಮಂಟಪವನೂ ಮರವೆಸನಾಗಿ ಮಾಡಿಸಿ 
| ಸೊಥೆಯನಿಕ್ಕಿಸಿ (ಎಕ. ೪, ಅರಸೀ.ಆ-೩೯; 1285). ಸೋತೆ: ೩. "ಸೋತೆವೆಸ' ಪರಾ. 
೪ | (ಆ ಸಂ. ಸುಧಾ] 
| ಸೊದೆಗಡಲ್‌ (ನಾ). ಹಾಲಿನ ಕಡಲು; ಕ್ಷೀರಸಾಗರ : ಸುರಲ್‌ ಸೊದೆ (ಪಾಠಾಂ. 
ಸುಧೆ]ಗಡಲಂ ಕರಂ ಕಡೆಯೆ ಪೇಟ್‌ ವಿಷಮೇಟದೆ (ಅರ್ಧನೇ. ೬-೧೬); ಸಿರಿರಾಣಿಯ 
ಪೆತ್ತ ಸೊದೆಗಡಲಿಳೆಯ ತಾ ತ್ವರಿಯದಿ ನೋಡಬಂದಂತೆ , . . ಪರಿದಳು ತುಂಗಬೆಳ್ಗಂಗೆ 
(ಮೋಹತ. ೬-೩೫). (ಸೊದೆ 4 ಕಡಲ್‌] 
10| ಸೊದೆಗಡಲ್ಲಡೆ (ಕ್ರಿ). ಕ್ಷೀರಸಮುದ್ರವನ್ನು ಮಧಥಿಸು ,- ಕಡೆ: ಸೊದೆಗಡಲ್ಲಡೆಯೆ 
ಮಂದರಗಿರಿ ಮುಳುಗಿದಡೆ ಕಚ್ಛಪರೂಪಿನಿಂದ್ಛ ಬೆಂಗೊಟ್ಟಾತನೀತ (ಮೋಹತ. ೩೭-೨೩). 
[ಸೊದೆಗಡಲ್‌, + ಕಡೆ] 
ಸೊದೆಗದಿರ (ನಾ). ಅಮೃತಕಿರಣಗಳನ್ನು ಹೊಂದಿದವನು; ಸುಧಾಕರ; ಚಂದ್ರ: 
""ತಣ್ಣದಿರನೆನಲ್ಕೆ ಚಂದಿರಂ ಸೊದೆಗದಿರಂ'' (ಕರ್ಣಾನಿ. ೯). 
[ಸೊದೆ 4 ಕದಿರ್‌, + - ೪) 
| ಸೊದೆಗರೆ (ಕ್ರಿ). ೧. ಅಮೃತವನ್ನು ಸುರಿಸು ,- ವರ್ಷಿಸು: ಎದೆಯೆತ್ತರ ಬೆಳೆ 
ಬೆಳೆಯಲಿ ತೆನೆ ತೂಗಲಿ ತುಂಬಿ ಸೊದೆಗರೆಯಲಿ ಹೊನ್ನಿನ ಬೆಳೆ ತುಳುಕಲಿ ಕೈತುಂಬಿ 
(ಎಜದ. ೩೮-೨೦). ೨. (ಆಲಂ) ಇಂಪನ್ನು ಸೂಸು: ಸೊದೆಗರೆವ ಕಂಠಮಾಧುರ್ಯ 
ಉಳ್ಳ ಅಪ್ಪರೆಯರೂ ಗಂಧರ್ವರೂ ದನಿಗೂಡಿಸಿ ಹಾಡಿದರು (ಶಾಂತಲಾ. ೨೫೩). 
[ಸೊದೆ *- ಕರೈ (ಎ ಕಚ್‌] 
ಸೊದೆಗೂಳು (ನಾ). ಅಮೃತದ ಆಹಾರ; ಅಮೃತಾನ್ನ: ನಿರ್ಜರರ 
ಹೊಡೆಗೋಲಿನಿಂದೆ ಮನ್ಮಢನೆಚ್ಚ ಮಾತ್ರದೆ ಸೊದೆಗೂಳು ಶೋಧಿಸಿತವಗೆ 
(ಮೋಹತ. ೨೫-೩೯). [ಸೊದೆ 1 ಕೂಳು (ಆ ಕೂಯ್‌,)) 
ಸೊದೆಗೆಯ್‌ (ಕ್ರಿ). ಸುಣ್ಣವನ್ನು ಹಚ್ಚು ,-- ಬಳಿ: ವೀಳಿಗೆಯ ಚರ್ವಣಂಗೆಯ್ದುತನು 
ಎನಿಂ ಕೇರ್ಗೆ ಕೈಪತ್ತಿರ್ದ ಸುಣ್ಣಮಂ ತೊಡೆಯೆ ಸೊದೆಗೆಯ್ದಪಔವೊತ3ಲವು ಆದುದು 
(ಪಾಸೋಪು ೩-೮೩). (ಸೊದೆ + ಕೆಯ್‌ 
| ಸೊದೆಗೆಲಸ (ನಾ). ಅಮೃತವನ್ನು ಪಡೆಯಲು ಮಾಡಿದ ಕಾರ್ಯ: 
| ತೆತ್ತೀಸಕೋಟಿ ವೃಂದಾರಕರುಗಳ ನೆಗ್ಗೊತ್ತಿದ ಸೊದೆಗೆಲಸದಲಿ ಅತ್ಮಂತ ಬಲವಂತ 
|  ಖಗರಾಜನೊಡನೆ ಈ ಹೊತ್ತಿಗೆ ಸಮರ ಸಾಕು (ಮೋಹತ. ೩೮-೩೯). [ಸೊದೆ 1 ಕೆಲಸ] 
30, ಸೊದೆಗೊಡು (ಕ್ರಿ). ಅಮೃತವನ್ನು ನೀಡು ,-- ಕೊಡು: ಮರಣೋನ್ಮುಖಂಗೆ 
ಸೊದೆಗೊಟ್ಟು ಕಾವಂತೆ ನುಡಿಸೊದೆಯೊಳೆನ್ನಂ ಪೊರೆಯಲುಜ್ಞುಗಿಪೆ ನೀನಾವನ್ಯೆ 
(ಶ್ರೀರಾಮ. ೪-೨). (ಸೊದೆ + ಕೊಡು; 
ಸಾಕ (ಕ್ರಿ). ಅಮೃತವನ್ನು ಪಡೆ ,-- ಹೊಂದು: ಕಡಲಂ ಕಡೆದು 
ಸೊದೆಗೊಂಬಂತೆ ಶಾಸ್ತ್ರದೊಳ್‌ ಮೂಲಮಂತ್ರದರ್ಥಂಗಳಂ ಸಂಗ್ರಹಿಸಿ 
(ಚಿಕವಂ. ೭೬-೧೮). (ಸೊದೆ + ಕೊಳ್‌ | ಲ 
ಸೊದೆಯುಣ್‌ (ಕ್ರಿ). ಅಮೃತವನ್ನು ಪಾನಮಾಡು ,-- ಸೇವಿಸು: ಸೊದೆಯುಂಡು 
ಸೊಕ್ಕುವ ಜೊನ್ನವಕ್ಕಿಗೆ ಬಿಸುಗದಿರನೂದುವ ಗೈಮೆಯಂತೆ (ಹದಿಬ. ೬-೨೫); ಇದೆ 
ಬಂದನರಸನೆಂಬೀ ನುಡಿಗೇಳಿ . . . ಸೊದೆಯುಂಡವೊಲು ಗಾಳಿ ಸೊಂಕಿದವೊಲು 
. ಮುದದ ಮುನ್ನೀರೊಳು ಮುಲುಗಿ ತೇಲುತಿದೆ (ಗೀತಗೋ. ೬೨-೧). 
[ಸೊದೆ 1+ ಉಣ್‌] 
ಸೊದೆಯುಣಿ (ನಾ). ಅಮೃತಪಾನ ಮಾಡುವವನು; ದೇವತೆ: ಸೊದೆಯ 
ನುಪ್ಪೆಸರ್ಗೆತ್ತು ಸೊದೆಯುಣಿಗಳಂ ಗಣಿಸದಿರ್ಪೆ೦ (ಚಿಕವಂ. ೧೧೭-೩). 
[ಸೊದೆಯುಣ್‌ + - ಇ] 
ಸೊದೆವನೆ (ನಾ). ಸುಣ್ಣವನ್ನು ಬಳಿದ ಮನೆ; ಧವಳಾಗಾರ; ಸೌಧ: ಅಸುರನ 
ಗದೆ ಭೂತಪಿಶಾಚಸಮಿತಿಗೆ . . . ತೆತ್ತಿಸಿದೆಲ್ಬಿನ ಸೊದೆವನೆ (ಜಗಎ. ೯-೬೦). 
[ಸೊದೆ 3- ಮನೆ] 


15 
20 


2s 


| | 
[ss| 
| 


40 


45 


ಸೊದೆವಟ್‌ 


ಸೊದೆವಲ್‌, ಸೊತೆವಳಿ (ಕ್ರಿ). (ಗೋಡೆ ಮೊದಲಾದುವುಗಳಿಗೆ) ಸುಣ್ಣವನ್ನು 
ಹಚ್ಚು ,- ಬಳಿ: ಮದಜಳನಿರ್ಗುರವಾರಣದಿಂ ಸೊದೆವಲ್‌ದರಮನೆಯಂ 
ಬಳಸಿದಾನೆಸಾಲೆಗಳೆಸೆಗುಂ (ಮಲ್ಲಿಪು. ೨-೬೫); ಸೊದೆವಲ್‌ದ ಬಿತ್ತಿ. . . ರನ್ನದ 
ದೀವಿಗೆಯಿವಖಿಂದಮೃತದ ಕಡಲಂ ಪೋಲ್ತುದನ್ನವಾಸವಿಳಾಸಂ (ಪಾರ್ಶ್ರಷು. ೮-೪೯). 
ಸೊತೆವಳಿ: "ಸೂತೆವಳಿಯಿಸು' ಪರಾ. [ಸೊದೆ * ಬಟ್‌] 

ಸೊದೆವೆಳಗು (ನಾ). ಸುಣ್ಣ ಬಳಿದುದರಿಂದುಂಟಾದ ಹೊಳಪು ,-- ಬಿಳುಪು: 
ಪಗಲುಂ ಬೆಳ್ತಿಂಗಳಂ ಬೀಜುವ ಸೊದೆವೆಳಗಂ ತಾಳ್ತು ನೀಳ್ಬಿಂದಮೆತ್ತಂ ಮುಗಿಲಂ 
ಪೊತ್ತಿರ್ಪ ಕೂಟಪ್ರಕಾರದಿಂ  (ಚಂದ್ರಪು. ೩-೮೧); ಸೊ!ಪಾಠಾಂ. ಸು)ದೆವೆಳಗಂ ಸುಧೆಗೆತ್ತಾ 
ಬಿದಿಯ ಮರಾಳಂ ಸರಾಗಮುರುತರ ಸೌಧಾಗ್ರದೆ ನಿಂದುವು (ರಾಜಶೇ. ೨-೧೩೯). 

[ಸೊದೆ*- ಬೆಳಗ್ಳು] 

ಸೊನ, ಸನ (ನಾ). ೧. ಸಪ್ಪುಳು; ಶಬ್ದ; ನಾದ: ವರಕಂಕಣಂಗಳ ಸೊನಂ 
(ಪಾಕಾಂ. ನೂಪುರ ಕಂಕಣಸ್ವನಂ] ದೆಸೆಗಳೊಳ್‌ ಪೊಣ್ಮೆ . . . ಬರುತಿರ್ದರಖಿಳ 
ಸ್ತ್ರೀಯರು (ಚೆಬಪು. ೫-೧೨). ೨. ಕ೦ಠಧ್ವನಿ; ಸ್ವರ: ಜನಕನಂದಿನಿತನಯರೀರ್ವರು 
ಘನಮನೋಹರಸೊನದೆ ಪಾಡುವ ಧ್ವನಿಯ ಕೇಳುತ್ತ (ರಘುವಂ. ೧೭೧-೩೭). ಸನ: ೨. 
ಕಿವಿಯೊಳಿಡಿದಾಸಐಂ ಕಳೆಯದ ಸನಂಗಳಂ . . . ಅಜಸಲಾಂ ಕಾಣೆನಾ ಮಹೀಮಂಡಲ 
ದೊಳು (ಜೈಮಿಭಾ. ೩-೪). [ಆ ಸಂ. ಸ್ವನ) 

ಸೊನಗಾರ "ಸೊನ್ನೆಗಾಅ' ನೋ. 

ಸೊನಯಿ, ಸನಾದಿ, ಸನಾಯಿ, ಸನ್ನಾಯಿ, ಸೋನಾಯ, ಸ್ವನಾಯ, ಸ್ವನಾಯಿ 
(ನಾ). ನಾಗಸ್ಪರದಂತೆ ಊದುವ ಒಂದು ಬಗೆಯ ವಾದ್ಮ; ಶಹನಾಯಿ: 
ಸಾಜುವ ಕಹಳೆ ಸೊನಯಿಯ . . . ನಾದ ಭೋರನೆ ಕೇಳಿ (ಅಖಂಡೇ. ೩೪೮-೪). ಸನಾದಿ: 
ಪಲ್ಲಕ್ಕಿಯ ಮುಂದೆ ಕರಡಿಮೇಳದವರೂ ಸನಾದಿಯವರೂ ತಮ್ಮ ತಮ್ಮ ವಾದ್ಮಗಳನ್ನು 
ಬಾರಿಸುತ್ತ ಹೊರಡುವರು (ಕಪಪು. ೬-೧೭); ಸಾಲ ಸನಾದಿ ನೌಬತ್ತು ಹಂದರಕ ಮೊಳಗ್ಮಾವ 
(ಲೋಕಗೀ. ೬೩). ಸನಾಯಿ: ಹೂಗಾರ ಬಸ್ಸಣ್ಣನು ಸನಾಯಿ ನುಡಿಸುತ್ತಿದ್ದಾನೆ (ಅಬಲಾ. ೯); 
ಆ ಹಳ್ಳಿಯ ಕಲಾವಿದರು 'ಹಲಿಗೆ', ಸನಾಯಿವಾದ್ಮಗಳನ್ನು ಬಾರಿಸುತ್ತಿದ್ದರು 
(ಬರೆಹಾ. ೧೮೭); ಬ್ಯಾಂಡಿನವರು, ಸನಾಯಿಯವರು, ಕರಡೀಮಜಲಿನವರು ಕೂಡಿದರು 
(ಅನಂತ. ೩). ಸನ್ನಾಯಿ: ರಂಧ್ರಗಳಲ್ಲಿ ವಾಯುಸಂಚಾರದ ಮೂಲಕ ನಾದವನ್ನು 
ಸೃಷ್ಟಿಸುವವು . . . ಕೊಳಲು, ಸನ್ನಾಯಿ, ಮುಖವೇಣು ಮೊದಲಾದವು (ಗಾನಕ. ೯೫). 
ಸೋನಾಯ: ಶಂಖ ಸೋನಾಯವು . . . ಹೆಗ್ಗಾಳೆ ಮುಂಕೊಂಡು ಧ್ವನಿದೋಲ್‌' 
(ಕರಚಾ. ೭-೬೬). ಸ್ಪನಾಯ: ಸ್ವರಗೈವ ನಾಗಸ್ವರ ಕೊಳಲು ಸ್ವನಾಯದ ನಾದ 
(ಅಖಂಡೇ. ೨೦೬-೪೬); ಶಂಖ ಸ್ವನಾಯ ಚಂದ್ರಕಾಳಿ ಮೊದಲಾದ ಶಬ್ದಗಳು 
(ನಿರಾಗೋ. ೭-೨೧). ಸ್ವನಾಯಿ: ತಾಳ ಕಂಸಾಳ ಗಂಟೆ ಕಹಳೆ ಕರ್ನೆ ನಪೂರಿ ಸ್ವನಾಯಿ 
(ವಚಸಂ. ೪೧೧೫-೮೯). 1<- ಪಾರ. ಸುನಾಈ; ಮರಾ. ಸನಈ, ಸನಯ, ಸನಯಾ। 

ಸೊನರು "ಸೊಣಖು' ನೋ. 

ಸೊನೆ (ನಾ). ೧. ವಿಶೇಷವಾಗಿ ಮಾವಿನ ಕಾಯಿ, ಹೂವು ಮುಂತಾದುವುಗಳ 
ತೊಟ್ಟಿನಿಂದ ಸುರಿಯುವ ಅಂಟುಳ್ಳ ರಸ: ಅಂತಃಪುರಸ್ತ್ರೀಯರಿಮ್ಮಾವಿನ 
ಸೊನೆಯ ಸೋನೆಯೊಳ್‌ ತಳಿದೆಳದಳಿರ ಜೊಂಪಂಗಳೊಳಂ . . . ವಿಶ್ರಮಿಸಿ 
(ಆದಿಪು ೧೧-೭೨ ವ); ಕಾಯ ಸೊನೆಯಅತಲ್ಲದೆ ಹಣ್ಣಿನ ರಸ ಚಿಹ್ನದೋಅಲದು 
(ಸಿದ್ದವ. ಕ. ೨೧೯-೭೧೯); ಪಿಕಾಳಿ ಕುಟುಕಲ್‌ ಸೊನೆ ಬಿಂದುಗಳೊಪ್ಪುವಾಮ್ರಧಾತ್ರೀಜದಿಂ 

. ಮೆಿಗುಂ ಪುರದಾ ಬಹಿರ್ವನಂ (ದಶಕು. ೬-೮). ೨. ಕೆಲವು ಮರಗಳ 
ತೊಗಟೆಗಳಿಂದ ಸುರಿಯುವ ಹಾಲು ,- ರಸ: ರಬ್ಬರು ಕೆಲವು ಜಾತಿಯ ಮರಗಳ 
ತೊಗಟೆಗಳಿಂದ ಸಿಗುವ ಸೊನೆ (ಬಾಲಪ್ರ. ॥ ೪೮). ೩. ಆನೆಯ ಕುಂಭಸ್ನಳದಿಂದ 
ಸುರಿಯುವ ದ್ರವ; ಮದೋದಕ: ಮನಸಿಜಕರೀಂದ್ರಕಟದೊಳ್‌ ಸೊನೆ ತೊಟ್ಟನೆ 
ಪುಟ್ಟುವಂತೆ ವಕುಳಕ್ಕೆ ಪಸುರ್ನನೆ ಪುಟ್ಟೆ (ಮಲ್ಲಿವು. ೫-೧೬). ೪. ಹುಣ್ಣು, ಗಾಯಗಳಿಂದ 
ಒಸರುವ' ನೀರು; ರಸಿಕೆ: ಈ ರೋಗಾಣುಗಳು . . . ಗಾಯದಿಂದ 
ಹೊರಬರಬಹುದಾದ ಸೊನೆಯಿಂದ ಒಬ್ಬರಿಗೊಬ್ಬರಿಗೆ ಹರಡಬಹುದು (ಕೆಲರೋ. ೧೫). 
[ದೇ. ಕ ಮಲ. ಚುನ, ಚುನೆ ಎ ಸ್ರವಿಸು ; ತುಳು. ಸುನೆ; ತೆಲು. ಸೊನ] 


೮೭೧೪ 


15 
| 
] 
30 
35 


ಸೊನ್ನಲಿಗೆ 


ಸೊನೆಗಣ್ಣು (ನಾ). ಯಾವಾಗಲೂ ನೀರು ಸೋರುವ ಕಣ್ಣು: ಸೊನೆಗಣ್ಣ 
ಸೊಣ್ಣಕ್ಕ ಮನೆಗಳ್ಳ ಮಾಚಕ್ಕ (ಕರಿಕ ೯೪-೧೦). (ಸೊನೆ 4 ಕಣ್ಣು (ಎ ಕಣ್‌)] 

ಸೊನೆಗಳೆ (ಕ್ರಿ). ಕಾಯಿ, ಹಣ್ಣು ಮುಂತಾದುವುಗಳಿಂದ ಜಿನುಗುವ 
ಸೊನೆಯನ್ನು ತೆಗದುಹಾಕು: ಸೊನೆಗಳೆದ ನಿಂಬೆಹುಳಿ ಕೆಲವಕ್ಕೆ ಸಕ್ಕರೆಯ 
ನನುವಣಿದು ಕೂಡಿ (ಸೂಪಶಾ.೨-೩೩). [ಸೊನೆ + ಕಳೆ,) 

ಸೊನೆಗಾರ "ಸೊನ್ನೆಗಾಅ' ನೋ. 

ಸೊನೆಪಟ್ಟ (ನಾ). ಒಂದು ಬಗೆಯ ಸಸ್ಮ: ಪಟಗಣಿ, ಸೊನೆಪಟ್ಟ, ತಿಗುಡು 
(ಮೈಣಗಿ. ೫೮-೧೧೬೮). [?] 

ಸೊನೆಬೆಮರ್‌ "ಸೊನೆವೆಮರ್‌' ನೋ. 

10| ಸೊನೆವನಿ (ನಾ). ಹಣ್ಣು, ಹೂವು ಮುಂತಾದುವುಗಳ ಸೊನೆಯ ತುಂತುರು: 
ಸೊನೆವನಿ ಚಂಚುವಿಂ ಪನಿಯೆ ಮಾಂಗೊನರಂ ನಸುಗರ್ಚಿ . . . ಪುಗಲೆಂದುದು 
ಕೋಕಿಲವ್ರಜ೦ (ಜಗವಿ. ೧೪-೩೮): ಪಿಕ ಕರ್ದುಕಿದ ಕೋರಕದಿ ಸರೆರಿವ ಸೊನೆವನಿ 
ಮಳೆಯದಾಗೆ (ನಂದಿಮಾ.೩-೨೦). [ಸೊನೆ 3- ಪನ್ನಿ 

ಸೊನೆಎಡು (ಕ್ರಿ). ಹೂವು, ಕಾಯಿಗಳ ತೊಟ್ಟಿನಿಂದ ಸೊನೆಯು ಸೂಸು: 
ಪೊತ್ತೆಳಗೊಂಬನುಳ್ಳುಗುರ್‌ ಸೊ(ಪಾತಾಂ. ಗೊ)ನೆವಿಡೆ ತಾಗಿ ಸೂಗುರಿಸೆ 
(ಲೀಲಾವ. ೬-೯೯). [ಸೊನೆ * ಬಿಡು) 

ಸೊನೆವೆಮರ್‌, ಸೊನೆಬೆಮರ್‌ (ನಾ). ವಾಸನೆಯಿಂದ ಕೂಡಿದ ಜಿಗುಟಾದ 
ಬೆವರು; ಸೊಗಡಿನಿಂದ ಕೂಡಿದ ಬೆವರು: ಸೊನೆವೆಮರಾಂತು ಕತ್ತುರಿಗಂಧಿ 
ಬರೆದಳು ನನೆಯಂಬನ ಚಿತ್ರಪಠವ (ಮೋಹತ. ೨೯-೫೩). ಸೊನೆಬೆಮರ್‌: ಮೊಡವಿಯ 
ಮೊಳೆಯನೊತ್ತುತ ಕಕ್ಷ ಸೊನೆಬೆಮರ್ವಡೆದ ಸೊಗಡ ವಾಸಿಸುತ . . . 
ಪುಷ್ಟಿಣಿಯರೊಪ್ಪಿದರು (ಮೋಹತ. ೧೮-೫೨). (ಸೊನೆ -- ಬೆಮರ್ಮ್‌) 

ಸೊನೆಹುಣ್ಣು (ನಾ). ಹೂವು, ಕಾಯಿಗಳ ತೊಟ್ಟಿನಿಂದ ಒಸರುವ ರಸದ 
ಸಂಪರ್ಕದಿಂದಾಗುವ ಹುಣ್ಣು ,- ವ್ರಣ: ಸೊನೆಹುಣ್ಣಿಗೆ:- ಮುರುದಾರಶೃಂಗಿಯಂ 
ತಂದು ನಿಂಬೇಹುಳಿಯಲ್ಲಿ ತೇದು ತೊಡೆಯಲು ಎನಿತಪ್ಪ ಸೊನೆಹುಣ್ಣು ಮಾಣ್ಣುಂ 
(ಎವೈವಿ. ೭೬); ಈ ವರ್ಣವು ಕೈಕಾಲು ತಣ್ಣಗಾಗುವ ವಿಸರ್ಪಿ, ಮೈನವೆ, ಸೊನೆಹುಣ್ಣು, 
ತಲೆಯ ಕೂದಲು ಉದುರುವುದು . . . ಇಂಥವುಗಳಲ್ಲಿ ತುಂಬ ಪ್ರಯೋಜನ (ಬಿಚಿಕಿ.೪). 

[ಸೊನೆ 4 ಹುಣ್ಣು (ಆ ಪುಣ್‌)) 

ಸೊನ್ನ "ಸೊನ್ನ್ವೈೆ' ನೋ. 

ಸೊನ್ನಗದಿರ (ನಾ). ಚಿನ್ನದಂತೆ ಹೊಳೆಯುವ ಕಿರಣಗಳುಳ್ಳವನು; ಸೂರ್ಯ: 
ಭಕ್ಷದೊಳು ಸೊನ್ನಗದಿರನು ಮಾಧವನು ಶ್ರುತಿಸನ್ನುತ ಶ್ರೀ ಲಕ್ಷ್ಮೀಫೃತದೊಳು ಮಾನ್ಮ 
ಗೋವಿಂದಾಭಿಧನು ಇರುತಿಪ್ಪನೆಂದೆಂದು (ಹಸಾರ. ೩೧-೧೪). 

[ಸೊನ್ನ («ಆ ಸೊನ್ನೆ)4* ಕದಿರ್ಕ್‌ + - ಅ) 

ಸೊನ್ನಗಾರ "ಸೊನ್ನೆಗಾಣಿ' ನೋ. 

ಸೊನ್ನಗಾರಿಕೆ (ನಾ). ಚಿನ್ನದ ಕೆಲಸ; ಅಕ್ಕಸಾಲಿಯ ಕೆಲಸ,-- ಕಸುಬು: 
ಶೀಲವಂತರ ಸಂಖ್ಯವು ಬಹು ಸ್ವಲ್ಪವಿರುತ್ತದೆ. ಇವರು ಅಂಗಡಿಯ ವ್ಯಾಪಾರ, 
ಸೊನ್ನಗಾರಿಕೆ ಮುಂತಾದ ಹೋರೆಗಳನ್ನು ಮಾಡುವರು (ಕಭಾಗೆ. ೯೫). 

[ಸೊನ್ನಗಾರ (< ಸೊನ್ನೆಗಾಅ) 4- - ಇಕೆ] 

ಸೊನ್ನಗೇದಗೆ "ಸೊನ್ನೆಗೇದಗೆ' ನೋ. 

ಸೊನ್ನರ "ಸೊನ್ನಾರ್ಕ' ನೋ. 

40| ಸೊನ್ನಲಿಗೆ, ಸನ್ನಲಿಗೆ (ನಾ). ೧. ದುಂಡಗೆ ಇರುವುದು; ವೃತ್ತಾಕಾರವಾಗಿ 

ಇರುವುದು: ""ಸೊನ್ನಲಿಗೆಯೆನೆ ಬಟ್ಟಿತಕ್ಕು'' (ಕಬ್ಬಕ್ಕಿ ೪೭). ೨. ದುಂಡಾಗಿರುವ 

ಬಟ್ಟಲು, ಕಲಶ ಮುಂತಾದುವು: "“ಸೊ(ಪಾಠಾಂ. ಸ]ನ್ನಲಿಗೆಯೆಂದು ಬಟ್ಟಲ್‌'' 

(ಕಶಸಾ. ೬೫-೪೫೯); ನೆಲೆಮೊಲೆ ಪೊನ್ನ ಸೊನ್ನಲಿ(ಪಾಕಾಂ. ರಿ]ಗೆಯಾಗೆ ಮೊಗಂ 

ಸರಸೀಜಮಾಗೆ ದರಹಾಸಮೆ ಸೂಸುವ, ಲಾಜೆಯಾಗೆ ಕೋಮಲ 

ಲಲಿತಾಂಗಿಯರ್‌ ನೆರೆದು (ಕಾವ್ಕಾವ. ೬೮೭); ಪೊಳೆಪೊಳೆವ ನುಣ್ವಳುಕಿನ ಸೊನ್ನಲಿಗೆಗಳಂ 

_ಪಿಡಿದಲರ್ಗಂಪಿನ ಸವಿಗಳ್ಳಂ ಕುಡಿದು (ಮರಾಚ. ೭-೬ ವು. ೩. ದೇವಾಲಯದ 


5 


20 


ಸೊನ್ನಾದಾಯ ೮೭೧೫ ಸೊಸ್ನೆಗೇದಗೆ 


ಗೋಪುರದಲ್ಲಿರುವ ಲೋಹದ ಗುಂಡನೆಯ ಶಿಖರ; ಕಲಶ : ತ್ರಿದಶಶರಾಸನಂ 
ತಳಿರ ತೋರಣಮಾಗಿರೆ ಕುಕ್ಕಿನೋಳಿ ಚೆಲ್ವಿದಿರ್ಗೊಳೆ ಬರ್ಪ ಸೊನ್ನಲಿಗೆಯಾಗೆ 
(ಆದಿಪು. ೬-೭೩೧; ಹರಿನ್ನೀಲದ ಬಜ್ಜರದಿಂ ಮರಕತಸೊನ್ನಲಿಗೆಯ ಸಾಲಿಂ ಚೆನ್ನೆಸೆದವು 
. ಶ್ರೀನೀಡಂ ಕರುಮಾಡಂ (ಉದ್ಭದೇ. ೨-೩೩). ಸನ್ನಲಿಗೆ : ೧. ""ಸನ್ನಲಿಗೆಯೆಂದು 

ಬಟ್ಟಿತು'' (0ಎ. ೧೯೮). [ಆ ಸೊನ್ನೆ?) 

ಸೊನ್ನಾದಾಯ (ನಾ). ಚಿನ್ನದ ರೂಪದಲ್ಲಿ ಕೊಡುವ ಒಂದು ಬಗೆಯ 
ತೆರಿಗೆ; ಸುವರ್ಣಾದಾಯ: ಮಗ್ಗವಣ ಕಿಜುಕುಳ ಸೊನ್ನಾದಾಯ ಸುತ್ರಗುತ್ತಿಗೆ 
ಯಿಯೊಳಗಾಗಿ ೯ ವರಹ ತೆತ್ತು ಸುಖದಲಿಯಿಹುದು (ಎಕ. ೪೫ (೧, ಮಳವ. ೧೦-೧೦; 1517). 

[ಸೊನ್ನ (- ಸೊನ್ನೆ) 4" ಆದಾಯ./ ಸಂ. ಸುವರ್ಣಾದಾಯ) 

ಸೊನ್ನಾರ, (ನಾ). ಚಿನ್ನದ ಕೆಲಸ ಮಾಡುವವನು; ಅಕ್ಕಸಾಲಿ; ಚಿನಿವಾರ: 
ಸ್ಮರನೆಂಬಾ ಸೊನ್ನಾರಂ ಕೀಲಿಸಲಿರದೊಪ್ಪುವ ಪೊಸ ಚಿನ್ನದ ತಗಡೆನೆ ಕರಮೆಸೆದುದು 
ಮೆಯೈೆಳಗು . . . ನೆಂದನೆಗೆ (ಜಯಕಾ. ೩-೫೩); ರಾರಾಜಿಪ ರತ್ನಭೂಷಣಂಗೆಯ್ವ 
ಸೊನ್ನಾರರಂಗಡಿಗಳೊಪ್ಪಿದುವು (ಮೋಹತ. ೩-೨೫). 

[ ಸಂ. ಸ್ವರ್ಣಕಾರ./ ಹಿಂ. ಸುನಾರ್‌, ಸೋನಾರ್‌; ಮಠಾ. ಸೋನಾರ] 

ಸೊನ್ನಾರೃ, ಸೊನ್ನರ (ನಾ). ಬಿಂಕ; ಬಿನ್ನಾಣ; ಒಯ್ಯಾರ: ತೋರವಲ್ಲಸಿದಲ್ಲದ 
ವಳನಾ ಚದುರ ಸೊನ್ನಾರದೊಳಪ್ಪಿ ನೆರೆದನು (ಧರಚ. ೧೫-೮3); ಎನ್ನಿಂದ ನೀ ಬಂದೆ 
ನಿನ್ನಿಂದ ನಾ ಬಂದೆ ಚನ್ನಬಸವ ಶ್ರೀಪಾದವ ಬಿನ್ನಾಣದಿ ಕಟ್ಟಿಕೊ ಸೊನ್ನಾರ ಬೇಡೆಂದು 
ಮನ್ನಿಸಿ ಮಣಿಸಿ ಕುಣಿಸಿದ (ಕೋಡಚ. ೩-೫೧); ಚೆನ್ನಿಗ ಲೀಲಾಮಾತ್ರದೊಳು 
ಸೊನ್ನಾರದಿಂದ ಶಬ್ದಾಗಮನಯವ ಪ್ರಸನ್ನಹೃದಯ ಪಠಿಸಿದನು (ಜ್ಞಾನಚ. ೩-೧೭೧). 
ಸೊನ್ನರ: ಚೆನ್ನೆ ಚೆನ್ನರು ನೆರೆದರು ತಮ್ಮ ತನುವಿನ ಸೊನ್ನರ ಸೊಬಗಿಗರ್ತಿಸುತ 
(ಭರಚ. ೪೧-೧೩೧). 1) 

ಸೊನ್ನಾರಗೆಲಸ (ನಾ). ಚಿನ್ನದ ಕುಸುರಿಗೆಲಸ: ಸೊನ್ನಾರಗೆಲಸ ಶೋಭಿಸುತಿಪ್ಪ 
ಕಡೆಯಾಣಿ ಚಿನ್ನದ ಕೋಟೆ ರಂಜಿಸಿತು (ಮೋಹತ. ೨೪-೩೦). ([ಸೊನ್ನಾರ, 3- ಕೆಲಸ) 

ಸೊನ್ನಾರವಿದ್ಕೆ (ನಾ). ಚಿನ್ನದ ಕೆಲಸ ಮಾಡುವ ಕಲೆ; ಅಕ್ಕಸಾಲಿಗನ 
ಕೆಲಸ: ಹೂಸಿಕದ ಹೂಣಿಗತನವ ಸೊನ್ನಾರವಿದೈೆಯ ಸಾಹಸೋನ್ನತಿಯ ಸೊಗಸ 
ಹುಟ್ಟಿಸಿ ಸುಲಿವ ರಸವಾದಿಗಳನಿವರ . . . ನೋಡು (ಕುವ್ಮಾದ್ರೋ. ೧೬-೨೫). 

(ಸೊನ್ನಾರ, 3- ಎದ] 

ಸೊನ್ನಾರ್ಮಿ (ನಾ).ಎ ಸೊನ್ನಾರ, : ಹೊಂಬೆಸವಣದಔ ಸೊನ್ನಾರಿಗಳ ಸಾಲುಸಾಲೆಗಳೆ 
ಸಕಗಳಂ ನೋಡುತ್ತೇಳ್ತಂದ (ಮದೇಪು. ೨೦-೧೯); ಸೊನ್ನಾರಿಯಂತೆ ಕೊಟ್ಟೊಡವೆಯಂ 
ಛಿದ್ರಿಸುತ (ಲಿಂಗಪು. ೨೫-೫). (ಸೊನ್ನಾರ, 1 - ಇ್ಕ.! ಸೂ. ಸ್ಪರ್ಣಕಾರಿನ್‌) 

ಸೊನ್ನಾರ್ಲಿ (ನಾ). ಬಿನ್ನಾಣಗಿತ್ತಿ: ಅಣ್ಣಾನ ಗಿರಿ ಮೇಲೆ ಎಣ್ಣೇಯ ಜಾರೀಕೆ ಸೊನ್ನಾರೀ 
ನೆರುಗೇ ಬಿಗಿದೂಡೇ ಸೈಯ (ಹುಟ್ಟಿಹ. ೪೫). [ಸೊನ್ನಾರ 1 - ಇ) 

ಸೊನ್ನೆ "ಸನ್ನೆ' ನೋ. 

ಸೊನ್ನೆ "ಸನ್ನೆ' ನೋ. 

ಸೊನ್ನೆ, ಸನೆ, ಸುನ್ನ, ಸೊನ್ನ, ಸೋನ, (ನಾ). ಚಿನ್ನ; ಬಂಗಾರ: 
““ಸೊನ್ನೆ, ಕಸವರಂ, ಚೆಂಬೊನ್‌, ಮಿಸುನಿ- ಈ ೪ ಸುವರ್ಣಂ'' (ಕಶಸಾ.೫೦-೬೧); ಸ್ವರ್ಣ- 
ಸೊನ್ನೆ (ಶಮದ. ೨೭೦ ಪ್ರಯೋ); ಪುಟವಿಳಿದ ಸೊನ್ನೆಯ ತಿರಸ್ಕರಿಪ ಚೆನ್ನೆಯರ್‌ (ನಂದಿಮಾ. 
೪-೪). ಸನೆ: "ಸನೆಗಾರ' ಪರಾ. ಸುನ್ನ್ನ: "ಸುನ್ನವೆಸ' ಪರಾ. ಸೊನ್ನ : ಕೆನ್ನೀರು 
ಮೌಕ್ತಿಕ ಸೊನ್ನ ರಮಣೀಯವಾಗಿ ಉನ್ನೆತಹರ್ಮವೊಪ್ಪಿಹುದು (ಕೋಡಚ. ೧-೫೨); 
ಸೊನ್ನದಂದಣ ಇಳಿದು . . . ಶರಣೆಂದು ಬಾಗಿಹರು ಸನ್ನುತ ಶಿವರೇವಣಸಿದ್ದರು 
( ಸಿದ್ದಪು. ೨-೬೫). ಸೋನ: "ಸೋನಗಾರ' ಪರಾ. 

i 2. ಸ್ವರ್ಣ./ ಪ್ರಾ. ಸೋಣ್ಣ]) 

ಸೊನ್ನೆ, ಸುನ್ನ್ನ (ಗು). ೧. ಬರಿದಾದ; ಖಾಲಿಯಾದ. (ವಾ). ೨. ಅನೂ 
ಇಲ್ಲದಿರುವಿಕೆ; ಬರಿದು; ಶೂನ್ಮ: ""ಶೂನ್ಮಕ್ಕೆ ಸೊನ್ನೆಯುಮೆನಿಕ್ಕುಂ' 
(ಶಬ್ದಮಂ. ೧೮); ಇನ್ನೂ ತಿರುಗಿ ಬೆಳೆಯಿಸಿದ್ದು ಯಾಕೆ? ನಮ್ಮ ಯಣ ಸೊನ್ನೆಯೆಂದು 
ತಿಳಿದ ಮೇಲೆಯೂ? (ಬೆಟ್ಟಜೀ. ೧೪೯); ಸಂಬಳ ಮಾತ್ರ ಸೊನ್ನೆ! (ದೀಪದ. ೧೬೬). 


[ವ್ಮಾಕ] ಯೋಗವಾಹಗಳಲ್ಲಿ ಒಂದಾದ ಬಿಂದುವಿನ ಚಿಹ್ನೆಯಿಂದ 
ಗುರುತಿಸುವ ವರ್ಣ; ಅನುಸ್ವಾರ: "" ಮುಚ್ಚತೆಂದುಂ, ಸೊನ್ನೆಯೆಂದುಂ ಶೂನ್ಮಂ'' 
(ಕಶಸಾ. ೫೯-೨೮೭); ಒತ್ತದಲ್ಲಿ ತೆಗೆದು ಓತ್ವದಲ್ಲಿ ಒಡಗೂಡಿ ಕುರುಕಿನಲ್ಲಿ ಸುಳಿದು 
ಸೊನ್ನೆಯಲಿ ಸಂಜ್ಞೆಗೊಟ್ಟು ಸೂಜಿಯ ಮೊನೆಯೊಡಗೂಡುದಕ್ಕೆ ಎರಡಿಲ್ಲ (ಸನ್‌. 5. 
11, ೩೨೭-೬೦೭); ಬಿಂದುವನುಸ್ವಾರಂ ತಾನೆಂದಕ್ಕುಂ ಸೊನ್ನೆ ಮುತ್ತು ವೋಲ್‌ ವೃತ್ರತೆಯಿಂ 
ಸಂದಿರ್ಪುದು (ಶಮದ. ೧೧). ೪. [ಗಣಿತ] ಪೂಜ್ಯ; ಶೂನ್ಯ: ಎಂಡು ಸಮವಾದ 
ಮತ್ತು ವಿರೋಧವಾದ ಸಂಖ್ಯೆಗಳ -ಮೊತ್ತ ಸೊನ್ನೆ (ತತ್ವಪ್ರಾ. ೪೭೮: ಭಾರತೀಯರು 
ಸೊನ್ನೆಯನ್ನೂ ದಶಮಾಂಶಪದ್ಧತಿಯೇ ಮುಂತಾದುವುಗಳನ್ನೂ ಕಂಡು ಹಿಡಿದುದರಿಂದ 

- ಇಂದಿನ ಮೇಧಾವಿಶ್ರೇಷ್ಠರು ಕೂಡ ಕೊಂಡಾಡುತ್ತಿದ್ದಾರೆ (ಭಾರದ. 385). ಸುನ್ಹ್ಮ: 
10| ೧. ವೆಂಕಣ್ಣಮಾಸ್ತರರು ಸುನ್ನಮನಸ್ತಿತಿಯಲ್ಲಿಯೇ ಬಾಯಿಲೆಕ್ಕದ ರಿಂಗಮಾಷ್ಟರ ಆಗಿ 
ಸರ್ಕಸ್‌ ಸುರುವು ಮಾಡಿದರು (ದೀಪಹ. 1, ೪೮). ೨. ಕ್ಲಾಸಿನಲ್ಲಿ ಕೂತಾಗ ತಲೆಯಲ್ಲ 
ಸುನ್ನವಾಗಿತ್ತು (ಮೂರುದಾ. ೨೮೩). ೩. *'ಸುನ್ನಂ = ಶೂನ್ಮಂ'' (ಶಮದ. ಪರಿ ೨). 
ಸೊನ್ನೆಬೀಳು ಎ ಇಲ್ಲವಾಗು; ಅಭಾವವುಂಟಾಗು: ಹುಲ್ಲುಗಾವಲಿಗೆ ಭಾರಿ 
ನಷ್ಟವಾಗಿದೆ. ನಾನೀಗ ತಪ್ಪು ವಸೂಲು ಮಾಡದಿದ್ದರೆ ನಾಳೆ ಒಣಮೇವಿಗೆ ಸೋನ್ನೆ 
15] ಬೀಳುತ್ತದೆ (ಪುನರು. ೨೮೭). ಸೊನ್ನೆ ಸುತ್ತು - ೧. ಏನೂ ಅಂಕಗಳನ್ನು ಕೊಡದೆ 
ಪೂಜ್ಯವ'ನ್ನು ಕೊಡು; ಸೊನ್ನೆಹಾಕು: ಯಾವ ಪ್ರಶ್ನೆಗೂ ಅವನು 
ಉತ್ತರಿಸದಿದ್ದುದರಿಂದ ಅವನ ಉತ್ತರ ಪತ್ರಿಕೆಯಲ್ಲಿ: ಉಪಾಧ್ಯಾಯರು ಸೊನ್ನೆಸುತ್ತಿದ್ದರು 
(ರೂಢಿ). ೨. (ಆಲರಿ) ಇಲ್ಲದಂತೆ ಮಾಡು; ಮೋಸಗೊಳಿಸು : ಶಿಷ್ಕನು 
| ಗುರುದಕ್ಷಿಣೆಗೆ ಸೊನ್ನೇಸುತ್ತುವ ಯೋಚನೆಯನ್ನೆಂದಿಗೂ ಮಾಡಬಾರದು (ನೀಗಟ್ಟು. ೪೪). 
20| ಸೊನ್ನೇಬಾಣ ವ""ಬಿಟ್ಟ ಕೂಡಲೇ ಸುತ್ತಿಕೊಂಡು ಸುತ್ತಿಕೊಂಡು ಹೋಗಿ 
ಹೆಚ್ಚಾದ. ಅಪಾಯವಮ್ಮಂಟುಮಾಡುವ ಬಾಣ'' (ಚತ್ರಪಾ. ಆನುಒಂಧ.೨): 
ದೊರೆಯು . . . ' ಆನೆಯನ್ನೇರಿ ಸೊನ್ನೇಬಾಣಗಳನ್ನು ಹೊಡೆಯಿಸಿ ಸ್ವಾರಿಫಿರಂಗಿ 
ಹೊಡೆದು ಎದುರುದಂಡಿನ ಮೇಲೆ ಬಿದ್ದು ಕಡಿಯಲಾಗಿ (ಚಿತ್ರಪಾ. ೫೫. 
[ ಸಂ. ಶೂನ್ಯ./ ಪ್ರಾ. ಸುಣ್ಣ; ಪಾಲಿ. ಸುಣ್ಣ 
25| ಸೊನ್ನೆಕೋಲು "ಸನ್ನೆಗೋಲು' ನೋ. 
ಸೊನ್ನೆಗಾರ "ಸೊನ್ನೆಗಾಣಿ' ನೋ. 
ಸೊನ್ನೆಗಾಠ, ಸನೆಗಾರ, ಸೊನಗಾರ, ಸೊನೆಗಾರ, ಸೊನ್ನಗಾರ, ಸೊನ್ನೆಗಾರ, 
ಸೋನಗಾರ (ನಾ). ಚಿನ್ನದ ಕೆಲಸ ಮಾಡುವವನು; ಅಕ್ಕಸಾಲಿ; ಚಿನಿವಾರ: 
ಕೊಟ್ಟಂ ಕೆಟ್ಟನೆಂಬೊಂದು ಸನ್ನೆಯ ಸಬುದಮೊಗೆವಂತಿರೆ ಬಡಿವ ಸೊನ್ನೆಗಾಜರ 
30| ಸಾಲೆಯಿಂ . . . ಪುರಂ ಕಣ್ಣಿಂಬಾದುದು (ರಾಮಾಶ್ವ. ೧೦೩-೨೨). ಸನೆಗಾರ: ಇವರು 
ನಮ್ಮ ಬಳೆಗಾರರು, ಇವರು ನಮ್ಮ ಸನೆಗಾರರು (ಬೆಳಭಾ. ೧೬೭). ಸೊನಗಾರ: 
ಸಹಸ್ರಾವಧಿ ಸೊನಗಾರರು ವಿವಿಧ ಕಲಾಕುಶಲರಾಗಿ ಆಯಾವೃತ್ತಿಗಳಿಂದ ಜೀವನ 
ಮಾಡುತ್ತಿದ್ದರು (ಕಥಎ. ೧೨೯); ಎಂಟುವರ್ಷ ಸೊನಗಾರ ಶಂಕರಪ್ಪನಿಗೆ ಬಾಡಿಗೆ ಕೊಟ್ಟು 
ನೂರಾರು ರೂಪಾಯಿ ಬಾಡಿಗೆಯನ್ನೂ ಎತ್ತಿಕೊಂಡೆ (ಬಳು. ೧೨); ಎಡಕ್ಕೆ ಸೊನಗಾರರು 
35| ಗಾಣಿಗರ ಕೇರಿಗಳು (ಮೂರುದಾ. ೯0). ಸೊನೆಗಾರ: ನಾಲ್ಕು ಗುಡಿಗಾರರ ಮನೆಗಳಿವೆ; 
ಸೊನೆಗಾರರ ಮನೆಗಳಿವೆ (ಜಾರುದಾ. ೨೯); ನಾನೊಬ್ಬ ಸೊನೆಗಾರನನ್ನು ನೋಡಬೇಕು 
(ಸಂಸ್ಕಾರ. ೧೨೫). ಸೊನ್ನಗಾರ: ಬೆಳ್ಳಿ ಬಂಗಾರಗಳ ಪೆಟ್ಟಿಗೆಯನ: ತಕ್ಕೊಂಡವನ 
ವಂಶದವರೇ ಸೊನ್ನಗಾರರಾದರು (ಕಭಾಗೆ. ೧೫೦); ಅರಸನು ಒಬ್ಬ ಸೊನ್ನಗಾರನ ಕೈಯಿಂದ 
| ತನಗಾಗಿ ಒಂದು ಮೇಲಾದ ಚಿನ್ನದ ಕಿರೀಟವನ್ನು ಮಾಡಿಸಿದನು (ಮುಂಬಯಿ. ೫-೬೫). 
40, ಸೊನ್ನೆಗಾರ: ""ಸೊಪ್ನೆಗಾಠ (ಸೊನ್ನಗಾರ, ಸೊನಗಾರ, ಸೋನಾರ)ಎ ಸ್ಪರ್ಣಕಾರ'' 
(ತದ್ಭಕೋ. ೪೭). ಸೋನೆಳಾರ: ಹೊಸದಾಗಿ ಮದುವೆಯಾಗಿದ್ದ ಐಂಪತಿಗಳು - 
ಸೋನಗಾರರಂತೆ ! (ಮಠಮ. ೬೧೭). "ಸೊನ್ನಾರ,' ಪರಾ. (ಸೊನ್ನೆ: - ಕಾಅ| 
ಸೊನ್ನೆಗೇದಗೆ, ಸೊನ್ನಗೇದಗೆ (ನಾ). ಚಿನ್ನದ ಬಣ್ಣದ ಕೇದಗೆ, ಹೊಂಗೇದಗೆ: 
ಘಮಘಮಿಸುವ ಸೊನ್ನೆಗೇದಗೆಯೆಸಳೆಂಬ ಜವದಾಡೆಯವಳೊಪ್ಪಿದಳು (ಮೋಹತ.೫-೩೮). 
«| ಸೊನ್ನಗೇದಗೆ: ರತಿದೇವಿಯಳಿಗೆ ಸೊನ್ನಗೇದಗೆಯ ಪೂವೊಡೆಯಂತೆ ಬಸಿಟ್‌ನ 
ಚಿನ್ನೆದೋಲೌದುದು ಮೆಯ್ಕೊಳಗೆ (ಮೋಹತ. ೧೭-೨). [ಸೊನ್ನೆ 4 ಕೇದಗೆ] 


ಸೊನ್ನೆಟೆಂಕೆ 


ಸೊನ್ನೆಟೆಂಕೆ (ನಾ). ಚಿನ್ನದ ನಾಣ್ಮ; ಸುವರ್ಣದ ವರಹ: ಸೊನ್ನೆಟೆಂಕೆಯೊಳು 

ಹಿತ್ತಾಳೆಯಂ ಬೆರಸಲುಂ ಚಿನ್ನವೆಂತುಂ ಕೆಡುವುದು (ಪ್ರಭುಪು. ೯-೧೧೬). 
(ಸೊನ್ನೆ 3- ಟೆಂಕೆ ( ಟಂಕ್ಕಿ)] 

ಸೊನ್ನೆನೂಲ್‌ (ನಾ). ಚಿನ್ನದ ಉಡಿದಾರ: ಪಕ್ಕಮಂ ಕೆಳೆಗೊಳೆ ಸೆಕ್ಕಿದೊತ್ತರದ 
ಬಜ್ಜರವಂಕಿ ತೊಡಂಕುಸೊನ್ನೆನೂಲ್‌ (ಚಿಕವಿ. ೩-೯೦). (ಸೊನ್ನೆ *- ನೂಲ್ಮ್‌! 

ಸೊನ್ನೆವರದ (ನಾ). ಚಿನ್ನದ ವ್ಯಾಪಾರಿ; ಸರಾಘ: “"ಸೊನ್ನವರದನೆಂದುಂ, 
ಪೊಂಬರದನೆಂದುಂ, ಚಿನ್ನವರದಂ'' ಸೊನ್ನೆ 4 ಪರದ] 

ಸೊನ್ನೆವೆಟ್ಟು (ನಾ): ಚಿನ್ನದ ಬೆಟ್ಟ; ಮೇರುಪರ್ವತ: “'ಸಗ್ಗಿಗವೆಟ್ಟೆಂದುಂ, 
ಸೊನ್ನೆವೆಟ್ಟೆಂದುಂ, ಮೇರುಗಿರಿ'' (ಕಶಸಾ. ೪-೪೪): ಎಂತಾನುಂ ನಿಲ್ವೊಡೆ ಸೊನ್ನೆ 
ವೆಟ್ಟನಡರಲ್ವೇಟ್ಕು೦ (ಗೀತಗೋ. ೪೭-೫); ಪಂತಂದೊಟ್ಟೊಡೆ ಮೆಟ್ಟುವಂ ನೆಲದೊಳಿಟ್ಟಾ 
ಸೊನ್ನೆವೆಟ್ವಾದೊಡಂ (ಚಕವ. ೫-೭೯). 

ಸೊನ್ನೆವೆಟ್ಟುವಲ್ಲ =  ಮೇರುಪರ್ವತವನ್ನೇ ಬಿಲ್ಲಾಗಿ ಉಳ್ಳವನು; ಶಿವ: 

""ಗೊರವಂ . . . ಬಾನ್ನವಿರ ಸೊನ್ನೆವೆಟ್ಟುಎಲ್ಲಂ . . . ಬೆಳ್ಳಡಿಯನೆನೆ ಶಿವಗೆ 
ಪೆಸರ್‌'' (ಕಬ್ಬಕ್ಕೆ. ೪). (ಸೊನ್ನ 3 ಬೆಟ್ಟು ( ಬೆಟ್ಟ)) 

ಸೊನ್ನೆಸಾರ (ನಾ). ಚಿನ್ನದ ಎಳೆ; ಬಂಗಾರದ ಸರಿಗೆ: ಪೀತಾಂಬರನೆಂಬ ತನ್ನ 
ಪೆಸರಂ ನನ್ನಿಮಾಡುವಂತೆ ಚೆನ್ನನಪ್ಪ ಸೊನ್ನೆಸಾರದಂ[ಪಾಕಾಂ. ವಂ1ಗಿಗೆಯಂ ತೊಟ್ಟು 
(ಪಾರ್ಶ್ವಪು.'೧೨-೬ ವ). [ಸೊನ್ನೈ3- ಸಾರ] 

ಸೊಪಚ (ನಾ). ತೀರ ಕೀಳುಜಾತಿಯವನು; ಚಂಡಾಲ: ಈ ಸೊ!ಪಾಕಾಂ. ಶ್ವ) 
ಪಚನಿಂತಡುವುದಡಗಕಟಾ ದುರುಳನೆಮ್ಮಂ ಕಾಣುತವೆ ಕಾಲ್ಗೆರಓನಲಿ ಮುಚ್ಚಿದನು 
ಮಾಂಸವಂ (ಬಸಪು. ೫೭-೨). [ಆ ಸಂ. ಶ್ವಪಚ] 

ಸೊಪನ (ನಾ). ಕನಸು; ಸ್ವಪ್ನ: ಸೊಪನಂ ನಿಜವೆದಾಯಿತೆಂದು ಒಗುಮಿಗೆಯೊಳು 
ಕಣ್ಣೆಲೆದು ನೋಡಿ (ಸಿಜ್ದೀಪು ೭-೬೮). 1೮ ಸಂ. ಸ್ವಪ್ನ) 

ಸೊಪೆ (ನಾ). ಪೈರಿನ ಕೂಳೆ(?) : ಬಾಣರಾವಿ ಕಸಬೇ ಗ್ರಾಮಾನುಗ್ರಾಮಗಳ 
ಆಯ ಬೆಳಿಸಿ ಮೆದೆ ಹೊರೆ ಸೊಪೆ ಆಳಿತ್ತಿ ಕಾಳು ಹಳಿಗಳ ವಳಗೆಯಿದನ್ತೆ 
ಮಾನ್ಮಗಳು 


(ಕಶಸ.. ೭೦-೩೩೫). 


(ಎಕ. ೫1, ಮೊಳಕಾ. ೨೫-೧೨೬; 1665). 

(8೫ ಇದು "ಸೊಪ್ಪೆ' ಎಂಬುದರ ಅಪಲಿಖಿತವಿರಬಹುದು। 

ಸೊಪ್ಪಡಗು, (ಕ್ರಿ). ೧. ನಿಶ್ಶಕ್ತಿಯುಂಟಾಗು; ಶಕ್ತಿಗುಂದು; ಕುಗ್ಗು: 
ಸೊಪ್ಪ ಡಗಿರ್ದ ಕಾದಲನ ತಳ್ಳಿನ ಕಾಳೆಸಗಾಲ್‌ ಪೊಕ್ಕ ಮೆಯ್ಕೊಪ್ಪಿರೆ (ಲೀಲಾವ. 
೧೩-೧೭); ಎಂಟು ಬಂಟರು ಕಂಟಕನಾಶವಾದರು ಇಪ್ಪತ್ತೈದು ಮಂದಿ ಸೊಪ್ಪಡಗಿದರು 
(ಮೋಳಿಮಾ. ೨೩೦-೭೮೩); ಕರ್ಪುರದ ಹೆಣ್ಣಗ್ನಿಪುರುಷನನಪ್ಪಿದಾಕ್ಷಣ ನೋಡಲೊಡಲುಂ 
ಸೊಪ್ಪಡಗಿ ಸಂದಳಿದು ನಿರ್ವಯಲಪ್ಪ ತೆಜನಂತೆ (ಸದ್ಗುರು. ೧-೯). ೨. ಸತ್ವದಿಂದ 
ಕೂಡಿರು (1): ಚಪ್ಪನ್ನದೇಶದ ಶೃಂಗಾರವಿದಐ ಮುಂದೊಪ್ಪಲಟ್‌ಯದೆಂದವಳು 
ಒಪ್ಪಿದಳಾ ಕರ್ನಾಟಶೃಂಗಾರದ ಸೊಪ್ಪಡಗಿದ ಸೊಂಪಿನಿರವ (ಕುರಾಸಾಂ. ೪೧-೯೯). 

[ಸೊಪ್ಪು 4 ಅಡಗು, (ಆ ಅಡಂಗು,)) 

ಸೊಪ್ಪಡಗ್ಗು (ಕ್ರಿ). [ವೀಶೈ] ಸೊಕ್ಕು ಇಲ್ಲವಾಗು; ಅಹಂಕಾರವಳಿ (?): 
ಸೊಪ್ಪಡಗಿದ ಸುಮ್ಮಾನಿಗಳವರಲ್ಲಿ ಗತಿಯನಜಸುವರೆ ಅವರಲ್ಲಿ ಮತಿಯನಣಸುವರೆ 
(ಅವಚಂ. ೧೫೦-೬೪೪); "'ಸಮಾಧಾನದಿಂದಿರು; ಶಾಂತವಾಗಿರು; ಉತ್ಸುಕ 
ವಾಗಿರು'' (ಅವಚಂ. ಕೋಶ); ಇಂತೀ ಉಭಯದಾಟದ ಕಾಟ ಸ್ವಸ್ಥಲವಾಗಿ ಭಕ್ತಂಗೆ 
ಸೊಪ್ಪಡಗಿ ವಿರಕ್ತಂಗೆ ಹೆಚ್ಚು ಕುಂದೆಂಬ ಉಭಯ ನಿಶ್ಚಯವಾದಲ್ಲಿ ಆತ 
ನಿಃಕಳಂಕ ನಿರತ ಸರ್ವನಿರ್ವಾಣಿ ನಿಃಕಳಂಕ (ಮೋಳಮಾ. ೪೭-೧೯೫); ನಿಜೇಂದ್ರಿಯ 
ವಾಗಿಯರ್ಪಣದೊಳರ್ಪಣದ ವಎವರಾರ್ಪಿತದ ಭೇದವಲ್‌ದು ಸೊಪ್ಪಡಗಿರ್ದನವ 
ನಿಷ್ಟತಿಯ ಇರವದೆಂತು (ವೀಶೈಪು. ೮-೧೮-೨೮). [ಸೊಪ್ಪು 3" ಅಡಗು, (< ಅಡಂಗು, )1 

ಸೊಪ್ಪಡಸು (ಕ್ರಿ). ನಿಶ್ಶಕ್ತಗೊಳ್ಳು; ಸತ್ತ್ವಹೀನವಾಗು: ನಡೆಗೆಟ್ಟು ಸುಯ್ಯುತ 

ತಲ್ಲಣಿಸಿ ಸೊಪ್ಪಡಸಿ ಕೆಡೆಯಲೊಡನೆ (ನವಮೋ. ೭-೬); ತರಹರದಿ ಕರಚರಣ 

ಸೊಪ್ಪಡಸಿ ತಮ್ಮ ತಮ್ಮ ಮೈಯನುರೆ ಮರೆದು (ನವಮೋ. ೨೬-೮೦). 


[ಸೊಪ್ಪು 3- ಅಡಸು] 


೮೭೧೬ 


ಸೊಪ್ಪು 


| ಸೊಪ್ಪನೆ (ಅ). ಒಂದು ಅನುಕರಣಾವ್ಮಯ. 
ಸೊಪ್ಪುಸೊಪ್ಪನೆ (ದ್ವಿರುಕ್ತಿ): ದೊಪ್ಪುದೊಪ್ಪನೆ ಪಜ್ಜೆಯಿಡುವಳು ದುಗುಡವ 
|  ಸೊಪ್ಪುಸೊಪ್ಪನೆ ತುಳಿವಂತೆ (ಭರಚ. ೧೩- ೬೫). (ಸೊಪ್ಪ್ನು 4 - ಅನೆ] 
ಸೊಪ್ಪರಿ (ನಾ). ಒಂದು ಬಗೆಯ ಆಯುಧ: ಬಲ್ಲು ತೀರು . . . ಸೊಪ್ಪರಿ 
ಖೇಟಕ ಮುಂತಾದ ಶತ್ರುಜಯಾತ್ಮರಕ್ಷಾದಿ ಸಾಧನವಿಶೇಷಂಗಳಿಂದಲೂ 
| (ಎವೇಕ. ೨೬೩). (21 
| | ಸೊಪ್ಪರೆ (ಕ್ರಿ). (ಆಲಂ) ನಾಶಮಾಡು; ಧ್ವಂಸಗೊಳಿಸು : ಪರದಳವನೊಳಪೊಕ್ಕು 
| ಸುಭಟರಂ ಸದೆದು ಸೊಪ್ಪರೆದಳವಳಿಸಲು (ಜೈಮಿಭಾ. ೨೨-೨೫); ಬೊಪ್ಪ ನೀ ಬಿಡು 
ಬಿಡು ಚಿಂತೆಯ ರಿಪುಗಳ ಸೊಪ್ಪರಓರೆ3ವೆನು (ಅಭಿಕಾ. ೬). [ಸೊಪ್ಪು 3- ಅರ,) 
10| ಸೊಪ್ಪಳಿ (ಕ್ರಿ). ಅಹಂಕಾರವು ನಾಶವಾಗು; ಸೊಕ್ಕು ಇಲ್ಲವಾಗು(?): 
ಗೊಹೇಶ್ವರ ನಿಮ್ಮ ಶರಣ ಶಿವಯೋಗಿ ಸಿದ್ಧರಾಮಯ್ಯನನಪ್ಪಿ ಸೊಪ್ಪಳಿದು [ಪಾಠಾಂ. 
ಸೊಪ್ಪಡಗಿ] ನಮೋ ನಮೋ ಎನುತಿರ್ದೆನು (ಅವಚಂ. ೨೧೭-೯೮೩). 
[ಸೊಪ್ಪ್ಮು 3- ಆಳಿ (ಆ ಅಟ್‌) 


ls 


| ಸೊಪ್ಪಿಸು (ಕ್ರಿ). ೧. ಪುಡಿಮಾಡು; ಚೊರ್ಣಿಸು: ಸೊಪ್ಪಿಸಿದ ಮೆಣಸುಳ್ಳಿ 
| ಶುಂಠಿಯನಿಟ್ಟು ಹೂರಣವನು ಬಿಳಿಯುದ್ದಿನಿಂದ ' ಚಾರಿಸಿಕೊಂಡ ಸಣ್ಣಸಂಪಳೆಯೊಳಗೆ 
ತುಂಬಿ (ಸೂಪಶಾ ೧-೬೫). ೨. (ಆಲಂ) ನಾಶಮಾಡು; ಹುಡಿಯೆಬ್ಬಿಸು: 
ಅವನಟ್ಟೆ ತೋಳ್ಗಳಂ ಚಪ್ಪರಿಸಿಕೊಂಡೆದ್ದು . . . ಮೆಟ್ಟಿ ಸೊಪ್ಪಿಸಿ ಪೊರಳ್ಹರೆದು ತೆವರಿ 
ಪರಿದರೆಯಟ್ಟಿ ಚಿಪ್ಪುಚೀರಾಗಿಸಿತು ಸಕಲಪರಿವಾರಮಂ (ಜೈಮಿಭಾ. ೧೩-೫೦). 
[ಸೊಪ್ಪು 4 - ಇಸ್ಮು! 
ಸೊಪ್ಪಿಸ್ತು (ಕ್ರಿ). ಶಕ್ತಿಗುಂದಿಸು; ಮೆತ್ತಗಾಗುವಂತೆ ಮಾಡು: ಪೊಂಗಿಸಿದಂ, 
| ಸೊಬ್ಟಿಸಿದಂ (ಶಮದ. ೨೩೧ ಪ್ರಯೋ); ಮುಖ್ಪಿರದೆ ಶೋಟ್‌ ಮೆಯ್ಯಂ ಸೊಪ್ಪಿಸಿದಂತಾಗೆ 
25) (ಬಾಧಪು ೫-೩೧); ಸೊಕ್ಕಾನೆಗಳ ಸುಂಡಿಲ ಸೊಪ್ಪಿಸಲು ರಾಮ ದಿಕ್ಕರಿಗಳಿಗವು 
| ಮೊಲ್‌ೌ್‌ಯ ಇಕ್ಕುವಂದದೊಳು ಕಣ್ಣೆಟ್ಟೋಡಿದವು (ಕುರಾಸಾಂ. ೪೩-೧೧೧). 
(ಸೊಪ್ಪು 4 - ಇಸ್ಸು] 
| 


20 


ಸೊಪ್ಪು, (ಕ್ರಿ). ೧. ತಡೆ; ನಿವಾರಿಸು; ಅಡ್ಡಿಪಡಿಸು: ""ಸೊಪ್ಪು- ನಿವಾರಣೇ'' 
(ಶಮಧ.). ೨. ಸದೆಬಡಿ; ನಾಶಗೊಳಿಸು : ರಾವಣಂ ಮುಂತಪ್ಪ ದೆಸೆಮುಟ್ಟಿನ 
ಜಸದ ದೈತ್ಮರಂ ಅಪ್ಪಿ ಸೊಪ್ಪಿ ಸೋವಿದ ಶ್ರೀರಾಮಂ  ಬೇಳ್ವ ಜನ್ನದ ಹಸುವಂ 
ಕಳ್ತುಯ್ತುಂ ಬಾಲ್ವ್‌ನೆಂದು ಬಗೆವ ನೀನಾವೊಂ? (ರಾಮಾಶ್ವ. ೧೧೨-೨೦). 
(ಜೇ. ॥ ತಮಿ. ಚೋಪ್ಪು! 
ಸೊಪ್ಪು (ನಾ). ೧. ಎಲೆ; ತೊಪ್ಪಲು; ಪರ್ಣ: ಅಜುಹು ಕುಲುಹ ನುಂಗಿ 
ಕುಜುಹು ಅಜುವಿನಲ್ಲಿ ಲೇಪವಾಗಬೇಕು . . . ಸೊಪ್ಪನೊಳಕೊಂಡ ಬಿತ್ತಿನಂತೆ 
ಕರ್ಪುರವನೊಳಕೊಂಡ ಕಿಚ್ಚಿನಂತೆ (ಮೋಳಿಮಾ. ೮೪-೩೩೧); ದಿವಸಕರಾಪಸಾರಣ 
ದೊಳ್ಳೆದಿಸಿ ಬೆನ್ನನೆ ಬರ್ಪ ಪೆರ್ವಲಕ್ಕವತಮಸ ಪ್ರಚಂಡಚರರಿಕ್ಕಿದ ಸೊಪ್ಪೆನೆ 
ಬೆಂದಜುಂಬಿನೊಳ್‌ ಕವಿಲ ಬಿಸಿಲ್ಲಳೇಂ ಮಅಸಲಾರ್ತುವೊ (ಆನಂಪು. ೭-೬೦); ಜೀವವುಳ್ಳಡೆ 
ತಂದು ಕಾರೆಯ ಸೊಪ್ಪನಾದಡೆ ತಿಂದು ಬದುಕಲು ಬಹುದಲಾ (ಬಸಪು. ೫೮ -೪೩); 
ಅಜಸಿದರು ನಟ್ಟಡವಿಯಲಿ ಮುಂದುಖುಬಿದರು ಬೆಳ್ಳಾರಬಲೆಗಳ ಹರಹಿ ಸೊಪ್ಪಿನ 
ತೋಹಿನಲಿ ಸಿಲುಕಿಸಿದರಾ ಮೃಗವ (ಕುವ್ಮಾಅ. ೨೩-೧೦). ೨. ತರಕಾರಿಯಾಗಿ ಬಳಸುವ 
ಚಕ್ಕೋತ, ದಂಟು ಮುಂತಾದ ಸಸ್ಕ: ಎಲೆಯ ಹೇಟ್‌ಂಗೆ ಬೇಳೆ . . . ಹೊತ್ತಳಕ್ಕೆ 
ವೀಸಂ ಕಾಣಿ ಸೊಪ್ಪಿಂಗೆ ಅರವೀಸ (ಸೌಇಇ. ೫1-॥, ೧೨೨-೧೩೬; 072); ಕೀರೆ ನಜುವಲು 
ಚಕ್ಕವತ್ತ ಸೊಲೆ ಸಬ್ಬಸೀಗೆ ಮೊದಲಾದ ಸೊಪ್ಪುಗಳ ಬೇಚಬೇಜುಕ್ಕರಿಸಿದುದುರೆಯಂ 
- ತಾಳಿಸಿದೊಡಂ (ಸೂಪಶಾ. ೪-೧೬). “ಸೊಪ್ಪುಗುಟ್ಟು ' ಪರಾ. 
ಸೊಪ್ಪುಸೊಪ್ಪು (ದ್ವಿರುಕ್ತಿ) : ಸೊಪ್ಪುಸೊಪ್ಪುಗಳ ಮೆಳೆಮೆಳೆಗಳಂ ಸೋವುತ್ತೆ . . . 
ಮೃಗಮೃಗಂಗಳಂ ಕೆಡಹಿದರ್‌ (ಜೈಮಿಭಾ. ೨೮-೪೧). ಸೊಪ್ಪಿನ ಬೆಟ್ಟ ಎ ಎಲೆ, ಕೊಳೆತ 


30 


40 


45 


ಸೊಪ್ಪು 


ಗಿಡ ಮುಂತಾದುವುಗಳಿಂದ ರೈತರು ತಮ್ಮ ಭೂಮಿಗೆ ಗೊಬ್ಬರ 
ಮಾಡಿಕೊಳ್ಳುವುದಕ್ಕಾಗಿ : ಬಳಸುವ ಹಾಗು ಕಂದಾಯವನ್ನು 
ತೆರಬೇಕಾಗಿಲ್ಲದಿರುವ ಭೂಮಿ : (ಮೈಗಜ, 1%, ೭೮೬); ಪಕ್ಕದಲ್ಲೂ ಹಿಂದುಗಡೆಗೂ 
ಸೊಪ್ಪಿನ ಬೆಟ್ಟ (ತುಂಬಿಕೊ. ೮೨). ಸೊಪ್ಪುನಾರಾಗಿ ಬಡಿ ಎ ಸೊಪ್ಪು, ನಾರುಗಳನ್ನು 
ಬಡಿಯುವಂತೆ ಹೊಡೆ; ನಿತ್ರಾಣಗೊಳ್ಳುವಂತೆ ಹೊಡೆ: ಮುಳಿದು ಮನೆಗೆ 
ವೋಗಿ . . . ಪೆಂಡತಿಯಂ ಸೊಪ್ಪುನಾರಾಗಿ ಬಡಿಯೆ (ವಡ್ಡಾರಾ. ೧೫೩-೨). ಸೊಪ್ಪುಸದೆ, 
ಸೊಪ್ಪುಸವದಿ, ಸೊಪ್ಪುಸೆದೆ ಎ ಎಲೆ, ತರಗು, ಬೇರು ಮುಂತಾದುವು: ಒಂದು 
ದೊಡ್ಡ ಹೋತವು ಸೊಪ್ಪುಸದೆ ತಿನ್ನುತ್ತಿತ್ತು (ಪ್ರತಾಪ. ೨೧); ಒಣಎಲೆ ಹುಡಿ- ಮಣ್ಣು 
ಸೊಪ್ಪು- ಸವದಿಗಳೆಲ್ಲ ಮೋಡಗಳಾಡುವ ಎಡೆ ಕಂಡವು- ಸಖೀಗೀ ೩೦-೫೫೫); ಗೌಡಿತಿಯು 
ಹೋಗಿ. ಸೊಪ್ಪುಸೆದೆ ತಂದು ಕಷಾಯಮಾಡಿಕೊಟ್ಟಳು (ದೇಶಾಂಕ. ೮೧). ಸೊಪ್ಪು 
ಸೊಗಡು ಎ ಸೊಪ್ಪುಸದೆ : ನೇತ್ರಕಪಾಲದಲ್ಲಿ ಕಾಳಿಕೆ ಹೊದ್ದದೆ ಶ್ರೋತ್ರಕಪಾಲದಲ್ಲಿ 
ಸೊಪ್ಪುಸೊಗಡು ಹೊದ್ದದೆ (ಚನ್ನವ. ಕ. ೫೬೬-೧೨೪೪); ಚಂದಚಂದದ ಸೊಪ್ಪುಸೊಗಡಂ 
ಹಲವು ಸೆಕ್ಕೆಗಳ ಹೊತ್ತುಕೊಂಡೈತಹನು (ಬಸಪು. ೪೩-೩೬). ಸೊಪ್ಪುಹಾಕು ಎ. ೧. 
(ಕರಾ) ಲೊಕ್ಕಿಸೊಪ್ಪಿನಿಂದ ಮಂತ್ರಪೂರ್ವಕವಾಗಿ ಭೂತೋಚ್ಛಾಟನೆ 
ಮಾಡು. ೨. (ಆಲಂ) ಬೆಲೆಕೊಡು; ಲಕ್ಷ್ಮವಿಡು: ನೂರಜಹಾನಳು ಈ 


ವಿಚಾರಗಳ ಕಡೆಗೆ ಸೊಪ್ಪುಹಾಕುತ್ತಿರಲಿಲ್ಲ (ನೂರಜ. ೩೪); ಮೋಹಿನಿಗೆ ಮಾರುಹೋದ | 


ಆ ಗಂಡ ಯಾರ ಮಾತಿಗೂ ಸೊಪ್ಪುಹಾಕುವ ಮನಸ್ಮಿತಿಯಲ್ಲಿರಲಿಲ್ಲ (ಕಮನ. ೧೦೨). 

ದೇ. ॥ ತಮಿ. ಚುಪ್ಪಲ್‌, ಚುಪ್ಪಿ ವ ಒಣಗಿದ ಎಲೆ, ಪುಳ್ಳಿ; ಮಲ. ಚಪ್ಪು; ತುಳು. 
ಸೊಪ್ಪು, ಚೊಪ್ಪು; ಕೊಡ. ಚಪ್ಪಲ) 
ಸೊಪ್ಪು (ನಾ). ೧. ನಿಶ್ಶಕ್ತಿ; ಆಲಸ್ಕ; ಕುಗ್ಗಿದ ಸ್ಥಿತಿ: (6. ೨. (ಚಿಂತೆ, 
ಮುಪ್ಪು ಮುಂತಾದುವುಗಳಿಂದ) ಮುಖದ ಮೇಲೆ ಉಂಟಾಗುವ ಗೆರೆ 
ಸುಕ್ಕು : (ಚತುನಿಕಿ. 1 ೬೬). 

ಸೊಪ್ಪಾಗ್ಗು ಎ. ೧. ಕುಗ್ಗು; ಶಕ್ತಿಗುಂದು; ಸೊರಗು: ಒಪ್ಪಿಸಿ ಮನಮಂ 
ಮುನಿನಿಗೊಪ್ಪಿಸಿ ತನುವಂ ತಪಕ್ಕೆ ಮುನಿ ಮನಸಿಜನಿಂ ಸೊಪ್ಪಾಗಿರ್ದು (ಪಂರಾಮಾ. 
೪-೧೩); ಪವನವ್ಕಾಘಾತದಿಂದುಗ್ರಬೀಮಮೃಗಮ್ಮೂಹದಿನಪ್ಪಪಾಯಚಯದಿಂ 
ಸೊಪ್ಪಾಗೆಯುಂ ದೇಹಂ . . . ನಿಂದನಶ್ರಮದಿಂ ಯೋಗದಿಂ (ನೇಮಿಪು. ೨-೬೫). 
೨. ಅಸ್ತವ್ಮಸ್ತವಾಗು; ಕೆದರು; ಚೆಲ್ಲಾಪಿಲ್ಲಿಯಾಗಿರು: ನರಿ ಬಂದು 
ಬಾಗಿಲೊಳ್‌ ನಿಂದು ಪುಲಿಯ ಪಜ್ಜೆಯುಮಂ ಸೊಪ್ಪಾದ ಬಿಲನುಮಂ ಕಂಡು 
(ಪಂಚಶಂ. ೩೮-೫); ಮುಡಿ ಸೊಪ್ಪಾಗದು ನೀವಿ ಬಿರ್ಚದು (ಜಗವ. ೧೬-೧೨೬); ಸೊಪ್ಪಾದ 
ತಿಲಕದ ಕೆದರ್ದ ಕಾಡಿಗೆಯ . . . ಕೋಮಲೆಯರ್‌ (ಚೈಮಿಭಾ. ೧೦-೫೦). ೩. (ಬಟ್ಟೆ, 
ಕಾಗದ ಮುಂತಾದುವುಗಳಂತೆ) ಮುದುಡು; ಸುಕ್ಕಾಗು: ಗಂಜಿಮಡಿಯಂ 
ಸೊಪ್ಪಾಗದಂತುಟ್ಟು (ಸಮಪ. ೬-೩೬). ೪. ಬಾಡು; ಕಂದು: ನಸುಸೊಪ್ಪಾದಧರಂ 
ಸಡಿಲ್ವ ವಸನಂ (ಅನುಮು. ೬೯); ಅಳಿದ ತಿಲಕಂ ಪರೆದ ಕುರುಳ್ಳೊಪ್ಪಾದಧರಮೊಪ್ಪಿತಾ 
ಕಾಂತೆಗೆ (ಜೈಮಿಭಾ. ೧೧-೨೫). ೫. ನುಗ್ಗಾಗು; ಶಿಥಿಲಗೊಳ್ಳು: ಕುಂತದ ಧಾರೆಗಳ 
ಢಾಳಿಸುವ ನೆಟ್‌ ಸೊಪ್ಪಾದ ಹಿಳುಕಿನ ಗಣೌಯ ಕೀಲಿಸುವ.. . . ವೀರಭಟರೊಪ್ಪಿದರು 
(ಕುವ್ಮಾಭೀ. ೫-೩೮); ಉತ ಸೊಪ್ಪಾದ ಶಕಟನಿಕಾಯವನು ಪೂರಾಯದೇಉೌನ ನಾಯಕರ 
ಕರೆಕರೆದು ಬವರಕೆ ಕಳುಹಿದನು ದ್ರೋಣ (ಕುವ್ಮಾದ್ರೋ. ೧೫-೧೭). ೬. ಮಂಕಾಗು; 
ಹೊಳಪಿಲ್ಲದಿರು: ಸೊಪ್ಪಾದ ಪೊನ್ನುಮಂ ಕಪ್ಪಾದ ರತ್ನಮುಮಂ . . . ಲೋಕಂ 
ಕೈಕೊಳ್ಳರ್‌ (ಧರ್ಮಾಮೃ. ೯-೧೦೮); ತಪ್ಪಿನಿಸುಮಿಲ್ಲದೆಲ್ಲರುಮೊಪ್ಪಿದ ಕೃತಿಯಂ ಕುತರ್ಕೆ 
ಪಟ್‌ದೊಡೆ ತನಗೇನುಪ್ಪಾದುದೆ ಸೊಪ್ಪಾದುದೆ (ಧರ್ಮನಾ. ೧-೬೦). ಸೊಪ್ಪುಸೊಪ್ಪಾಗು ವ 
೧. ತುಳಿತದಿಂದ ಸವ'ದುಹೋಗು: ಪುರುದೇಎ'ಂ ಮೊದಲೊಳ್‌ 
ನೀನೆರಡನೆಯೊಳ್‌ ನಡೆಯೆ ಸೊಪ್ಪುಸೊಪ್ಪಾದ ಪದಾಂತರದೊಳ್‌ ನಡೆದಿಪ್ಪತ್ತಿರ್ವರು 
ಮಿನ್ನಾ ಶಂಭವಾದಿಗಳ್‌ ತೀರ್ಥಕರರ್‌ («ಅಜಪು. ೬-೮೩). ೨. ಮೆತ್ತಗಾಗು; 
ಮೆದುವಾಗು : ಅಂತು ಪಿಟ್‌ಯೆ ಕಕ್ಕ[ಟ]ಗಟಲ್ಲು ಸೊಪ್ಪುಸೊಪ್ಪಪ್ಸೆಲ್ವಂ 
ಕುದಿಯಿಸೆ ತತ್ತಲಗುದಿದು . . . ಜೀವನ್ಮೃತಾವಸ್ಥೆಯೊಳಲ್ಲಿಂದಂ ತೆಗೆದು 
(ಶಾಂತಿಪು. ೭-೯೫ ವ). ಸೊಪ್ಪುಸೊವಡಾಗು ಎ ೧. ನಜ್ಜುಗುಜ್ಜಾಗು; ನುಗ್ಗಾಗು: 


೮೭೧೭ 


ಸೊಪ್ಪುವಡು 


ಗದೆಗಳ್‌ ಸೊಪ್ಪುಸೊವಡಪ್ಪಿನಂ ಸೂಟ್ರಪ್ಪದೆ ಕಡುಕೆಯ್ದು ಪೊಯ್ದರೊರ್ವರನೊರ್ವರ್‌ 
(ಗದಾಯು. ೮-೧೧); ವೈಶೃೈಜಂ ಮುನಿಕುಂಜರನಂ . . . ಪುಳ್ಳಿಗಳಂ ಕೊಂಡು ಸೊಪ್ಪು 
ಸೊವಡಪ್ಪಿನಮಟ್ಟಿ ಬಡಿಯೆ (ಧರ್ಮಾಮೃ. ೧೨-೨೨೦). ೨. ಸೋತುಹೋಗು: ತಪ್ಪದೆಲೆ 
ನಾಳೆ ಮೃತಿ ನಿನಗಪ್ಪುದು ಪೋಗೆನೆ ನೃಪಾತ್ಮಜಂ ಕೇಳ್ದು ಮನಂ ಸೊಪ್ಪುಸೊವಡಾಗೆ 
5] (ವೃಷವಿ, ೩೧-೧೯). (ದೇ. ॥ ತಮಿ. ಚೊಪ್ಪ, ಚೋಪ] 
| | ಸೊಪ್ಪು (ನಾ). ಸಪ್ಪುಳ; ಶಬ್ದ: ನಡೆವಡಿಗಳ ಸೊಪ್ಪುಣ್ಮದ ತೆಆದಿ ಪಡಿಯಂ 
| | ದನಿಗೊಡದಂತೆ ತೆಚೆದು ಪೊಜಮಡುತ (ಜಯಕಾ. ೧೩-೭೦). 
| ಸೊಪ್ಪಾಗ್ಗು = ಸದ್ದಾಗು; ಶಬ್ದವುಂಟಾಗು: ತಾಗದ ಚುಂಬನಮುಲೆ 
ಸೊಪ್ಪಾಗದ ಕರಘಾತಮಗಲದಿರ್ಪನುಭವದೊಳ್‌ ಸಾಗಿಸುವ ಸರಭಸಂ ಮಿಗೆ ರಾಗಿಸುವ 
101 ಮನಂ ಮನೋಹರಂ ಜಾರೆಯರೊಳ್‌ (ಗಿರಿಕ. ೪-೮೩). [ಆ ಸಪ್ಪುಳ್‌) 
| ಸೊಪ್ಪು (ನಾ). [ವೀಶೈ ಸೊಕ್ಕು; ಗರ್ವ; ಅಹಂಕಾರ: "ಸೊಪ್ಪಡಗ್ಕು', 
| | "ಸೊಪ್ಪಳಿ' ಪರಾ. 111 
| | ಸೊಪ್ಪುಕುರಿ "ಸೊಪ್ಪುಗುರಿ' ನೋ. 
| ಸೊಪ್ಪುಗತ್ತಿ (ನಾ). ಸೊಪ್ಪು ಕೊಯ್ಕಲು ಬಳಸುವ ಕತ್ತಿ: ಗೌಡರು... 
15| ಕೈಯ್ಯಲ್ಲೊಂದು ಸೊಪುಗತ್ತಿಯನ್ನು ಹಿಡಿದುಕೊಂಡು, ತೋಟಕ್ಕೆ ಹೋಗುವ ದಾರಿಯಲ್ಲಿ 
| ಹೊರಟರು (ಪಂಜಪಂ. ೨೯). (ಸೊಪ್ಪು 5 ಕತ್ತಿ] 
| ಸೊಪ್ಪುಗಾಣ್‌ (ಕ್ರಿ). (ಆಲಂ) ನಿಸ್ಸಾರವಾಗಿ ಕಾಣು; ಹುರುಳಿಲ್ಲವೆಂದು 
ಭಾವಿಸು: ಇಂದ್ರಿಯವೈದಅ ಸೋಂಕಿಲ್ಲವಾಗ ಸುರೇಂದ್ರಸುಖವ ಸೊಪ್ಪುಗಂಡು 
ತಂದ್ರವಳಿದು ಉುಮ್ಮರುುಮ್ಮನೆ ರಾಯಗತೀಂದ್ರಿಯಸುಖದೋಜುತಿಹುದು 
(ಭರಚ. ೧೮-೫೮). [ಸೊಪ್ಪು + ಕಾಣ್‌] 
ಸೊಪ್ಪುಗಿಳಿ (ನಾ). ಒಂದು ಬಗೆಯ ಗಿಣಿ: ಇವುಗಳಲ್ಲಿ ತೀರ ಪುಟ್ಟದಾದ 
ಒಂದು ಚಾತಿಯನ್ನು "ಸೊಪ್ಪುಗಿಳಿ' ಯೆಂದು ಕರೆಯುತ್ತಾರೆ (ಬಾಲಪ್ರ. 1, ೧೪೩೪). 
[ಸೊಪ್ಪು 4 ಗಿಳಿ] 
ಸೊಪ್ಪುಗುಟ್ಟು (ಕ್ರಿ). ಬೇಟೆಯಲ್ಲಿ ಪೊದೆಗಳನ್ನು ಬಡಿದು ಬೇಟೆಯ 
ಪ್ರಾಣಿಯು ಹೊರಗೆ ಬರುವಂತೆ ಮಾಡು, -ಎಬ್ಬಿಸು; ಸೋಮ: 
""ಪಪ್ಪುಕವೆಂದೆನೆಲ್‌ ಸೊಪ್ಪುಗುಟ್ಟುವುದಕಮರ್ದ ನಾಮಂ'' (ಶಬ್ಬ್ದಮಂ. ೩೧). 
[ಸೊಪ್ಪು 4 ಕುಟ್ಟು] 
ಸೊಪ್ಪುಗುಟ್ಟು (ಕ್ರಿ). ಸೊಪ್ಪನ್ನು ಜಜ್ಜುವಂತೆ ಕುಟ್ಟು, - ಚಚ್ಚು,- ತದೆ: 
ಅಂದುಗೆಯಂತೆ ಮೇಗಾಲಂ ಪತ್ತಿ ಸೊಪ್ಪುಗುಟ್ಟುವರ್‌ (ಧರ್ಮಾಮೃ. ೩-೭೩); 
ಕೊಲ್‌ಮಾವಾಗಿ ಪುಟ್ಟಿದೊಡಾತನೆ ಕಂಡು ಸೊಪ್ಪುಗುಟ್ಟಿದೊಡೆ ಮಿಡುಮಿಡುಕಿ 
ಸತ್ತು (ಬಂಹರಿ. ೧೩-೩೪ ವ); ಕೆಲರಂ ಬೃಹತ್ತಂ ಸೊಪ್ಪುಗುಟ್ಟುತಂತರೆಬರಂ 
|  ಕುಡಿಯಳ್ಳೆಗಳನಿಟ್‌ದು (ವೀಶೈವು. ೪-೧೮-೩೨). [ಸೊಪ್ಪು 4 ಕುಟ್ಟು 
| | ಸೊಪ್ಪುಗುಟ್ಟುಹ (ನಾ). ಬೇಟೆಯಲ್ಲಿ ಪ್ರಾಣಿಗಳನ್ನು ಎಬ್ಬಿಸಲು ಪೊದೆಗಳನ್ನು 
| | ಬಡಿಯುವುದು; ಸೋವುವುದು: ""ಪೊಪ್ಪುಕಂ - ಸೊಪ್ಪಗುಟ್ಟುಹಂ'' 
[35|  (ಶಮದ. ಪರಿ. ೨). (ಸೊಪ್ಪುಗುಟ್ಟು 4 - ಹ್ಮ (ಆ - ಪೃ) 
ಸೊಪ್ಪುಗುರಿ, ಸೊಪ್ಪುಕುರಿ (ನಾ). ಒಂದು ಜಾತಿಯ ಕುರಿ: ಅವರು ಚರ್ಮ 
ಸುಲಿಯುತ್ತಿದ್ದ ಕುರಿಯ ತಲೆಯಿಂದ ಅದು "ಸೊಪ್ಪುಗುರಿ' ಎಂದೂ ಗೊತ್ತಾಗುವಂತಿತ್ತು 
(ಮಲೆಮ. ೪೪೭). ಸೊತ್ಪುಕುರಿ : ಅವನ ರೊಪ್ಪದಲ್ಲಿ ಸೊಪ್ಪುಕುರಿಗಳಿವೆ (ರೂಢಿ). 
[ಸೊಪ್ಪು 3 ಕುರ್ಮಿ(ಆ ಕುಜ್ಮ್‌)] 
40| ಸೊಪ್ಪುಗೊಲೆ (ನಾ). ಸೊಪ್ಪು ಕತ್ತರಿಸುವಂತೆ ಕಡಿಯುವಿಕೆ: ಸೊಪ್ಪುಗೊಲೆ 
ಗೊಲ್ವೆನೀಗಳೆ (ಚಕಎ. ೬-೨೮೧). (ಸೊಪ್ಪು 1 ಕೊಲ್ಲ] 
ಸೊಪ್ಪುಡಿಗೆ (ನಾ). ಎಲೆಗಳಿಂದ ಮಾಡಿದ ಉಡುವು. 
ಸೊಪ್ಪುಡಿಗೆಯರ್‌ (ಬಹುವ) ಎ ಎಲೆಗಳಿಂದ ಮಾಡಿದ ಉಡುಪನ್ನು 
ಧರಿಸಿದವರು: ಪೀಲಿಯುಡಿಗೆಯರ್‌ ಕೆಲರ್‌ ಸೊಪ್ಪುಡಿಗೆಯರ್‌ ಕೆಲರ್‌ 
(ಅಬ್ಬಲೂ. ೩-೨೯). (ಸೊಪ್ಪು * ಉಡಿಗೆ, (ಆ ಉಡುಗೆ)] 
ಸೊಪ್ಪುವಡು (ಕ್ರಿ). (ಆಲಂ) ಸಾರವಿಲ್ಲದಾಗು; ನೀರಸವಾಗಿರು : ಪ್ರವಿದಿತಸಾಹ 


20 


25 


30 


4s 


ಸೊಪ್ಪುಳ್‌ 


ಸೋರ್ಜಿತ ಮಹಾಪುರುಷೋದ್ಧತರಾ ರಸಂಗಳಂ ಸವಿಗಿಡೆ ಸೊಪ್ಪುವಟ್ಟ ಬಗೆಯಿಂದಲ್‌ 
ಗನ್ನಡಗಬ್ಬದೊಳ್‌ ತಗುಳ್ಹುವ ಬೆಸನೇಕೆ (ಬಂಹರಿ. ೧-೧೨). [ಸೊಪ್ಪು 4 ಪಡು): 

ಸೊಪ್ಪುಳ್‌ "ಸಪ್ಪುಳ್‌' ನೋ. 

ಸೊಪ್ಪುಳ "ಸಪ್ಪುಳ್‌' ನೋ. 

ಸೊಪ್ಪುಳಾಲಿಸು (ಕ್ರಿ). ಸದ್ದನ್ನು ಕೇಳು; ಶಬ್ದವನ್ನು ಆಲಿಸು: ವಿತ್ತಮುಳ್ಳ 
ರಾಲಯಂಗಳಲ್ಲಿ ರಾಗಿಸುತ್ತೆ ಸಾರ್ದು ಸೊಪ್ಪುಳಾಲಿಸುತ್ತೆ ನೋಡಿ (ವೃಷವಿ. ೨೦-೭). 

[ಸೊಪ್ಪುಳ್‌ (< ಸಪ್ಪುಳ್‌) 1 ಆಲಿಸು) 

ಸೊಪ್ಪುಳಿಡು (ಕ್ರಿ). ಸದ್ದು ಮಾಡು; ಶಬ್ದಮಾಡು: ಕಾಲ್ಗಳ ಸೊಪ್ಪುಳಿಡದಂದವೆ 
ನಡೆತಂದು (ಶ್ರೀಪಾಲ. ೮-೪೪). [ಸೊಪ್ಪುಳ್‌ (ಆ ಸಪ್ಪುಳ್‌) 3- ಇಡು) 

ಸೊಪ್ಪುಳ್ನೋಖು (ಕ್ರಿ). ಇ ಸೊಪ್ಪುಳಿಡು: ಅಡಿ ಸೊಪ್ಪುಳ್ಹೋಜದಂತೊಯ್ಯನೆ 
ಕಡೆವೆಡೆಯೊಳ್‌ ಕಂದಲಂ ಸಾರ್ದು (ಚಿಕವಿ. ೩-೫೫). 

[ಸೊಪ್ಪುಳ್‌ (ಆ ಸಪ್ಪುಳ್‌) 1 ತೋಜು। 

ಸೊಪ್ಪೆ, ಸೊಪ್ಪಿ, ಸೋಪಿ (ನಾ). ೧. ಜೋಳ ಮುಂತಾದ ತೆನೆಗಳನ್ನು ಕೊಯ್ದ 
ಮೇಲೆ ಉಳಿಯುವ ಗಿಡದ ಭಾಗ; ದನಗಳಿಗೆ ಮೇವಿನಂತೆ ಉಪಯೋಗಿಸುವ 
ದಂಟು: ಎಸೆವ ಬಾಜಾರದೊಳಂ ಸೊಪ್ಪೆಯಂಗಯಲ್ಲಿ ಬಸವಣ್ಣಯ್ಕಂ ಕುಳಿತು 
ಸೊಪ್ಪೆಯಂ ವಿಕ್ರಯಿಸಿ ಪಶುಗಳ್ಗೆ ಕೊಡುತಿರಲು (ಗುರುಚಾ. ೧೧-೩೪); ಸಾರಂಗವು . . . 

` ದನದ ಹಕ್ಕೆಯೊಳಗೆ ಒಟ್ಟಿದ ಸೊಪ್ಪೆಯ ಮರೆಗೆ ಅಡಗಿಕೊಂಡಿತು (ಮುಂಬಯಿ. ೪-೪೨); 
ಈ ಸೊಪ್ಪೆಯ ಸೂಡಿನಂತಹ ಕಾಗದವನ್ನು ಓದಲು ನನಗೆ ಅವಕಾಶವಿಲ್ಲ (ಪ್ರೇಮವಿ. ೩೩). 
ಸೊಪ್ಪಿ : ೧. ಸೊಪ್ಪಿಯಂ ಕೊಂಡು ದಿನಚರಿಯದಿಂ ಬಸವಂಗೆ ಹಾಯ್ಕುತಿರೆ 
(ಚಲಪು ೬೨-೭೧). ೨. ನಿಸ್ಸಾರವಾದ ಭಾಗ; ಜೊಳ್ಳು: ಕಾಳುಗಳೊಳಗೆ ಶೆಂಗದ 
ಸೊಪ್ಪಿ ಕೂಡಿದ್ದಿರಬಾರದು (ಮುಂಬವ್ಮಾ. ೩೬). ೩. ನಾರು; ಜುಂಗು: ಸುಂಠಿಯ ಮೇಲೆ, 
ನಿರಗಿಗಳಿರುತ್ತವೆ. ಕುಟ್ಟಿ ನೋಡಿದರೆ . . . ಧಾರಧಾರದ ಸೊಪ್ಪಿಗಳು ಉಳಿಯುತ್ತವೆ 
(ಮುಂಬವ್ಕಾ. ೫೯). ಸೋಪಿ : ೩. ಇವರು. .. ತೆಂಗಿನಕಾಯಿಯ ಮೇಲಿನ ಸೋಪಿಯನ್ನು 
ತೆಗಿಯುವದು ಮುಂತಾದ ಬೇರೆ ಹೋರೆಗಳನ್ನು ಮಾಡುವರು (ಕಭಾಗೆ. ೧೬೭): 

.[ದೇ. ॥ ತೆಲು. ಕೋಲಾ. ಚೊಪ್ಪ./ ಮರಾ. ಸೋಪ್‌ ಎ ಬಾಳೆಯ ಪಟ್ಟೆ] 

ಸೊಬಂಗ "ಸೊಬಗ' ನೋ. 

ಸೊಬಗ, ಸುಬಗ, ಸೊಬಂಗ (ನಾ). ೧. ಚೆಲುವ; ಸುಂದರ: "“ನೀಅರೆನಲ್‌ 
ಸೂಬಗರ್‌'' (ಕಏಕಂ. ೧೯೫); ಸೊಬಗಂ ಮಹಿಮಾನ್ವಿತನತಿಧನ್ಮಂ (ಲೋಕೋಪ. ೧೧-೩೭); 
ಎಲೆ ಸೊಬಗ ನಿನ್ನಂ . . . ಅಂದೊರ್ಮೆ ಕಂಡೆನಂದು ಮೊದಲ್ಲೊಂಡಲರಂಬನೆನ್ನನುಲೆ 
ಕೋಟಲೆಗೊಳಿಸುತ್ತಿರ್ಪಂ (ದಶಕು.೪-೯೮). ಸುಬಗ : ೨. ಒಬ್ಬಾತನ ಹೆಸರು: 
ಶ್ರೀಕುಮಾರ ಕೀರ್ತಿದೇವರ ಗುಡ್ಡಂ ಸುಬಗಂ ಬರೆದಂ (ಎಕ. ೫, ಚಿತ್ರದು.೭೪-೩೯; 968). 
ಸೊಬಂಗ : ೧. ಮಂಗಳಾರ್ಧಾಂಗ ತ್ರಿಗುಣಂಗಳುತ್ತುಂಗ ನೇತ್ರಂಗಳ ಸೊಬಂಗ 
(ಚಬಜಪು.೩೬-೧). P ಇದು ಛಂದಸ್ಸಿಗಾಗಿ ಮಾಡಿಕೊಂಡಿರುವ ರೂಪ. 

(ಸೊಬಗು + - ಅ) 

ಸೊಬಗಿ (ನಾ). ಚೆಲುವೆ; ಸುಂದರಿ : ನೃಪನ ವೃಗ್ರತೆಯಿನಿತರ ವನಿತೆಯರಾಗ್ರಹಮಂ 
ಬಿಟ್ಟಿನೇನವರ್‌ ಸೊಬಗಿಯರೋ (ಶಾಂತಿಪು. ೧-೭೩); ಸೊಬಗಿಯ ಗಾಂಪಿನಂತೆ ನುಡಿ 
ಚಾಣನ ಮೋನದಂತೆ . . . ಕಡುಲೇಸಪ್ಪ ಸನ್ಮಾರ್ಗಮಂ ಬಿಟ್ಟು (ಧರ್ಮಾಮ್ಯ ೮-೯೪); 
ಸೊಕ್ಕಾನೆನಡೆವೆತ್ತ ಸೊಬಗಿಯರ್‌ ವಿಟರೆರ್ದೆ ಬಿಕ್ಕನೆ ಬಿರಿಯುವಂದದಲಿ ಅಕ್ಕಲ್‌ಂದಾ 
ಲೋಕನಗೆಯ್ಹ್ದು (ಮೋಹತ. ೨೪-೧೬). [ಸೊಬಗು 4 - ಇ) ` 

ಸೊಬಗು, ಸುಬಗು (ನಾ). ೧. ಅಂದ; ಚೆಲುವು: ಸುಕುಮಾರಸ್ವಾಮಿಯ ರೂಪಮಂ 
- . - ಸಂಪತ್ತಂ ಸೊಬಗಂ ಒಲ್ಮೆಯಂ . . . ನೆನೆನೆನೆದು (ವಡ್ಡಾರಾ. ೩೦-೧೦); ಎಲ್ಲಿದಂ 
ವಿನೋದದ ಮೊದಲೆಲ್ಲಿದಂ ಸೊಬಗಿನಾಗರಂ («ಅದಿಪು. ೩-೧೫); ನೀವು ಸೊಬಗಿನ 
ನಿಧಿಯಲೇ (ಕುವ್ಮಾಳ. ೧೫-೨೬). ೨. ಅತಿಶಯ; ಹೆಚ್ಚುಗಾರಿಕೆ: ಹೊಟ್‌ಸಿಕೊಂಡು 
ಹೋದ ನಾಯಿ ಮೊಲನೇನ ಹಿಡಿಯುವುದಯ್ಕಾ ಇಳೌಯದ ವೀರ ಇಲ್ಲದ ಸೊಬಗುವ 
ಹೇಳುವುದೇ ನಾಚಿಗೆ (ಬಸವ. ೩೦೪). ಸುಬಗು: ೩. ಸಂಪತ್ತು; ಐಶ್ವರ್ಯ: 
ದಾನಪ್ರಿಯೆಗಂ ಜಯಾಪ್ರಮುದೆಗಂ ದೋರ್ಮ್ಮ್ಮಂಡಳಂ ತಾನೆಸಲ್‌ ನೆಲೆಯಾದಂ 


ಸೊಮ್ಮ್ಮು 


ಸುಬಗಿಂಗಮುಜ್ಜಳಯಶಶ್ಶ್ರೀಕಾಂತೆಗಂ ಕೇಶವ[೦] (ಸೌಇಇ. x, ೧೬೯-೧೨; 1119). 
[ಆ ಸಂ. ಸುಭಗ./ ತುಳು. ಸೊಬಗ್‌; ತೆಲು. ಸೊಬಗು] 
ಸೊಬಗುಗಾತಿ (ನಾ). ಎ ಸೊಬಗಿ: ಕಡುಚೆಲ್ವುವಡೆದ ಸೊಬಗುಗಾತಿ ಮೆಲ್ಲನೆ ನಡೆ 
ತಂದಳಾ ನೃಪನೆಡೆಗೆ (ನೇಮಿಸಂ. ೧೨-೫೧). (ಸೊಬಗು 3 - ಕಾತ್ಮಿ) 
5 | ಸೊಬಗುಗಾರ (ನಾ). ಎ ಸೊಬಗ ೧: ಅಹಹ! ಹುಟ್ಟಾ ಗೆಲ್ಲಬಲ್ಲ ಸೋಲದ 
ಸೊಬಗುಗಾರ! (ಉಯ್ಮಾಲೆ. ೧೦೦-೯). [ಸೊಬಗು * - ಗಾರ (ಆ -ಕಾಅ)) _ 
ಸೊಬಗುವಡು (ಕ್ರಿ). ಅಂದವಾಗು; ಶೋಭೆಯನ್ನು ಹೊಂದು: ತೊಡವೆಲ್ಲಮಂ 
ತೊಟ್ಟು ಪಣೆಗೆ ತಿಲಕಮನಿಟ್ಟು ತಿಗುರಿಂದೆ ಸೊಬಗುವಟ್ಟು . . . ಸೊಗಯಿಸಿದರು 
ಜೈಮಿಭಾ. ೩೦-೧೭). [ಸೊಬಗು *- ಪಡು) 
10| ಸೊಬಗುವಡೆ (ಕ್ರಿ). ಎ ಸೊಬಗುವಡು: ಸತೃೃತಿ . . . ಕರ್ಣಾಟದೊಳಂ ಸತ್ಕವಿ 
ನಿವಹಂ ಪೊಗಲಟ್‌ ಚಮತ್ಕೃತಿಯಂ ಪಡೆದು ಸೊಬಗುವಡೆದತ್ತೀಗಳ್‌ (ಕಾದಂಪೂ. ೫); ತನಿ 
ಸೊಬಗುವಡೆದ ಸನ್ಮೋಹನದ ಕಣಿಯೆ ಬಾ (ಜೈಮಿಭಾ. ೬-೨೫). [ಸೊಬಗು * ಪಡೆ] 
ಸೊಬಗುವೆು (ಕ್ರಿ). ಎ ಸೊಬಗುವಡು: ಎಳಾಸವಾಂತ ನಿತ್ಯವ್ರತಮಾಕೆಯೊಳ್‌ 
ಸೊಬಗುವೆತ್ತ ಗುಣವ್ರತಮಂ ಜಗಂ ವಿಳಾಸವ್ರತಿ ಕೊಂಡದೇ ಸವಿರತಿವ್ರತಮಾ 
ನೃಪನೆತ್ತಿದೇಕಪತ್ನೀವ್ರತಮೆಯ್ದೆ ಸೂಚಿಸವೆ ಕಾಂತೆಯ ರೂಪಿನ ಪೆಂಪಿನೊಲ್ಮೆಯಂ 
(ಅರ್ಧನೇ. ೧-೭೬); ಸಿಂಗರದೊಳ್‌ ಸೊಬಗುವೆತ್ತು ವಿಳಾಸದೊಳ್‌ ವಿವೇಕಂಬಡೆದು 
ನಡೆದು ಬಂದು (ಗಿರಿಕ. ೨-೧೦೫ ವ); ಧರಣಿ . . . ಸೊಬಗುವೆತ್ತಳು ಸತಿಯ ಕಣುಸನ್ನೆಯಲೆ 
ನಡೆದು (ಬಸಪು. ೧೧-೪೦). [ಸೊಬಗು *- ಪೆಲು] 
ಸೊಬಗೆ (ನಾ). ಚೆಲುವೆ; ಸುಂದರಿ: ತದುರ್ವೀಪಾಲಕಂಗಿಷ್ಟಸುಂದರಿಯರ್‌ 
20|  ಸುಂದರರೂಪೆಯರ್‌ ಸೊಬಗೆಯರ್‌ ಕೂರ್ತಿರ್ಪರ್‌ (ಶಾಂತಿಪು ೫-೨೨); ಸೊಬಗೆಯಾದಳ್‌ 
ಜಾಣೆಯಾದಳ್‌ ಸರಸ್ವತಿ (ಅನಂಪು. ೧-೫೧). [ಸೊಬಗ + - ಎ] 
ಸೊಬ್‌ರ (ನಾ). (2): ಕಂಡು ಸೊಬಾರ ಕಾರ್ಬೊಗೆಯ ಪೋಲ್ವೊಡಲಿಂಗಳ 
ಕೆಂಡಂಗಳಾ ತುಂಡದ ಕೋರೆವಲ್ಲಳ . . . ಸೋರೆಮೂಗಿನ ಭೂತಗಣೇಂದ್ರನಂ 
(ಹಾಲಾಸ್ಮ.೧-೮-೧೦); ಕಬಂಧ ಯುತಜಿಹ್ಟೆ ಶಿಶ್ನಮಿದು ಪುಷ್ಪಜಂಘಾದ್ವಯಂ 
ಸೊ!ಪಾಠಾಂ. ಸೋ)ಬಾರಮಿವು ನಾಲ್ಕು ಹ್ರಸ್ತಗತಲಕ್ಷ್ಮಣಂಗಳ್‌ ಕರಂ (ಹಾಲಾಸ್ಮ. 
೧-೧೨-೩೬); ದೇವರ ದೇವ ನೀನೆನ್ನ ತಪ್ಪನಿದಂ ಸೊಬಾ।ಪಾತಾಂ. ಸಭಾ]ರಮನೀಗ 
ಸೈರಿಪುದೆಂದೆನಲ್‌ (ಹಾಲಾಸ್ಮ. ೨-೩-೩೮); ಆಗಳನೇಕಹೇಮಸುಮಮ್‌ೌಕ್ತಿಕವೃಪ್ಪಿಗಳಂ 
ಸೊಬಾರಮಂ ಭೋಗಿಗಳೆಯ್ದೆ ತಮ್ಮೊಳುಟ್‌ ಸೂಸೆ (ಹಾಲಾಸ್ಮ. ೩-೩-೧೦). [?] 
ಸೊಬ್ಬಣ (ನಾ). ಒಂದು ಬಗೆಯ ತೆದಿಗೆ: ಇ ಮರಿಯಾದೆಯಲು ಸೊಬ್ಬಣ 
ಬನವೆ ಪಂಡಿ ೫೬ ಹಳ್ಳಿ ಹಳ್ಳವೂ ತಿಂಗಳ ಮಂನ್ನೆಯ ನಿಬಂಧ ಮುಂತಾದ ಎಲ್ಲಾ ಕಿಲುಕು 
xxx ಳನು (ಮೈಆರಿರ೯೪೨,೨೬-೮:ಸು. 1270). "ಸೋವಣ' ಪರಾ. (1 
ಸೊಮ್ಮಳಿಸು (ಕ್ರಿ). ನೋಯು; ಹಿಂಸೆಪಡು(?): ಕೆಮ್ಮಿ ಹೆಗ್ಲೂರಿಟ್ಟು ಸುಯಿವುತೆ 
ದಿಮ್ಮುವಿಡಿದಂತುಸುರುವಿಡಿವುತೆ ಸೊಮ್ಮಳಿಸುತೋರೊರ್ಮೆ ನೆರವಿಯ ಬಂದೆ ಬೈವುತ್ತೆ 
| (ಮದೇಪು. ೭-೫೫). [ಸೊಮ್ಮಳ್ಳಿ +- ಇಸ್ಮು] '" 


15 


2s 


30 


- ಸೊಮ್ಮಲ್‌ದು ಮೆಯ್ಗೆಟ್ಟು ಪಾರ್ವಂ . . . ನಿಮ್ಮ ಕುದುರೆಯಂ ನಡೆಗಿಡಿಸಿದಂ 
(ರಾಮಾಶ್ವ. ೧೩೮-೫). ([ಸೊಮ್ಮ್ಮು *- ಅಲ್‌] 
ಸೊಮ್ಮ್ಮು (ಕ್ರಿ). ಸೇರಿಸಿ ಹೊಲಿ; ಕೂಡಿಸಿ ಹೊಲಿ: ಆ ತೊವಲುಗಳ ಒತ್ತಿ 
ಮಗುಚಿ ತಿದಿಯನು ಮಾಡಿಯಾ ಚಾರುದತ್ತನನದಟೊಳು ಹೊಗಿಸಿ ಅದಜ ಬಾಯನು 
ಸೊಮ್ಮಿ ಬಳಿಕುಳಿದಾಡಿನ ತಿದಿಯೊಳಗರುವರು ಹೊಕ್ಕು (ನೇಮಿಸಂ. ೧೦-೨೮೧). (7) 
ಸೊಮ್ಮ್ಮ್ಮು (ನಾ). ೧. ಸಂಬಂಧ; ನೆಂಟಸ್ತಿಕೆ; ಬಂಧುತ್ತ 4: ರಾಯನ 
ಸೊಮ್ಮಿನವರಲಿ ಸೀಳಿದನು ಹದಿನೆಂಟುಸಾವಿರವ (ಕುವ್ಕಾಕ.೧೦-೨೯); ಈ ಲೋಕದಜ್‌ಕೆ 
| ಯೊಳು ನಿಮ್ಮೊಡೆಯನೀಗ ವಿವರಿಸಿ ನೋಡಿದೊಡೆ ನಮ್ಮ ರವಿಕುಲದ ಸೋಮಕುಲದ 
'ಸೊಮ್ಮಿನವನಲ್ಲ (ಸಮ್ಮಕಾ.೮-೧೬). ಪ. ಸೇರಿದುದು; ಸಂಬಂಧಪಟ್ಟುದು: 
ನೀಂ ಮಗುಳೆ ಹೀನದಶಯೋನಿಗಳೊಳೊಗೆದವಅಆ ಸೊಮ್ಮೆನಿಸುವಾಹಾರಮಂ ಕೊಂಡು 
ಜೀವಿಸು (ಪದ್ಮರಾ. ೧೦-೧೨೭). 


|40[ 


ಸೊಮ್ಮ್ಮು 


ಸೊಯಂಬರ, 


ಸೊಮ್ಮು 


ಆ 


ಸೊಮ್ಮುಸಂಬಂಧ = ಬಂಧುತ್ವ; ನಂಟಿತನ: ಸಾಮಾನ್ಯ ಸಂದೇಹಕ್ಕೆ 
ಕರ್ತಭೃತ್ಮತ್ವವಲ್ಲದೆ ಜ್ಞಾನಾತ್ಮಂಗೆ ಸೊಮ್ಮುಸಂಬಂಧವ ಭಾವಿಸಲಿಲ್ಲ (ಮೋಳಿಮಾ. 
೪೦-೧೬೬); ನಮಗೆಯು ನಿಮಗೆಯು ಸೊಮ್ಮುಸಂಬಂಧವಿಲ್ಲ ನೀವೆಲ್ಲಂ ನಿಮ್ಮರಸ 
ನಲ್ಲಿಗಿರದೆ ಪೋಪುದು (ನಂಬರ. 6-೮). [ಆ ಸೊಮ್ಮ್ಮು?] 

(ನಾ). ೧. ಸೊತ್ತು; ಸಂಪತ್ತು: ಶಿವನ ಸೊಮ್ಮ ಶಿವಂಗೆ ಮಾಡದೆ 
ಅನ್ಮಕ್ಕೆ Re ತನ್ನ ಭಕ್ತಿ ತನ್ನನೆ ಕೆಡಿಸುವದು (ಬಸವ. ೨:೩): ಸುಮ್ಮನಿವನ 

ನಮ್ಮ ವಿದ್ದೆಯ ಸೊಮ್ಮ ತುಂಬಿಡಬೇಕು (ಸಂಭಪ. ೧೮-೨೭); ಸಮ್ಮಾನಕೆಂದು ಕರೆದರೆ 
ಮನೆಯೊಳಿದ್ದ ಸೊಮ್ಮ ಕದ್ದೊಯ್ವರಂದದೊಳು (ಭರಚ. ೧೧-೬೬). ೨. ಹಣ, ಒಡವೆ 
ಮುಂತಾದ ವಸ್ತು: ಸತಿ... ಇದಿರ್ವಂದು ಪಾದಯುಗಕ್ಕೆಆಗಿ ಕನ್ನದಗಳಿಯವಂ 
ಕೈಯ ಸೊಮ್ಮುಗಳ ಈಖಿಕೊಳುತ (ಬಸಪು ೩೧-೨೯). ೩. ಒಂದು ಬಗೆಯ ತೆರಿಗೆ: 
ತೋಟ ತುಡಿಕೆ ಮಗ್ಗ ಮನೆಹಣ ಸುಂಕ್ಕ ಸೊಂಮು ಸುವರ್ನಾದಾಯ ಮೊದಲಾದ್ದು 
(ದೇ. ॥ ತಮಿ. ಚೊಮ್‌ ; ತೆಲು. ಸೊಮ್ಮು! 
ಸೊಮ್ಮ್ಮು (ನಾ). ೧. ಠೀವಿ; ಗತ್ತು: ನಮ್ಮನೊಬ್ಬರನು ನೋಡದೆ ಕಣ್ಣ ಮುಚ್ಚಿಹ 
ಸೊಮ್ಮೇನು (ಭರಚ. ೪೩-೫೮); ಮಹಾಸ್ತಾಮಿಯವರ ಸೊಮ್ಮಿನ ಸಯ್ದಿನ ಬಿರುದು 
ಕುಬೇರನನ್ನೂ . . . ಚಿನ್ನಾಮಣಿಗಳನ್ನೂ ನಾಚಿಸುತ್ತ ಪುರುಳ್ಗೊಂಡಿರುವುದು 
(ಬೆಟ್ಟಳ. ೪೨-೫). ೨. ಸೊಕ್ಕು; ಗರ್ವ: ನಮ್ಮ ಬೆಂಬಲಎಡಿದು ಪಾರ್ಥನ ಸೊಮ್ಮ 
ಮುಳಾ್‌ವೆನೆನುತ್ತ ಬಂದಿಹ ಕರ್ಮಿ ಕೌರವಕುನ್ನಿಗಾವೇನೆಂಬೆವು (ಕೃಷ್ಣಾಕಾ. ೧೯-೪೨); 
ಸುರ್ಕಿಯುಮಿಲ್‌ದುಮಬ್‌ದುಂ ಪೋಷೀ ಮೆಯ್ಮಂ ನಿಚ್ಚಮೆಂದೆ ನಂಬಿ ಸೊಮ್ಮಿಂ 
ಪ್ರರ್ಕಳಿಸುವಂ ಗಾಂಪನಲೇ ! (ರಾಮುಶ್ವ. ೭೫-೭). ೩. ಅಂದ; ಸೊಗಸು: ಸ್ವರಮ 
ನಿಗೆ ತಾಂ ಭರತಜ್ಞನಂದದಿಂ . . . ಸದ್ದಿಟಂ ಸೊಮ್ಮನಲ್‌ಗೆವಮೋದಾಳಿಯಂತೆ 
(ಮದತಿ. ೧೦-೬೬); ಶಿಲ್ಪಿಗಳ ಒಮ್ಮೆಗಂ ಕರೆಸೆಲ್ಲರಂ ಯಾಗಶಾಲೆಗಳ ಸೊಮ್ಮಿನಿಂ 
.ರಚಿಸಲೀಕ್ಷಣ (ತುರಂಗ. 6೩-೧೩). ೪. ಮೇಲ್ಮೆ; ಅತಿಶಯ; ಆದಧಿಕ್ಕ: 
ಉಮ್ಮಳಿಸುವರು ಸುರರ ಸಭೆಯೊಳಗೆಮ್ಮ ರಾಯರು ಪಿತನ ಸತ್ಯದ ಸೊಮ್ಮನಳಿದರೆ 
ಬಳಿಕ ಬಹುದಪಕೀರ್ತಿ (ತೊರರಾ. ೨-೩-೧೫); ನಮ್ಮ ಎಧಿಯಿಂತಾಯ್ತು . 
ಹೋಗಲಿಂದಿಗೆ ನಮ್ಮ ಜೀವವೆನುತ್ತ ದುಃಖದ ಸೂಮ್ಮಿನಳಲುರಿಯೇಟ್‌ ನುಡಿದರು 
(ಕೃಷ್ನಾಕಾ. ೧೭-೩೩). ೫. ಹಿಗ್ಗು; ಸಂತೋಷ: ಬ್ರಹ್ಮಯೋಗವು ಪುಟ್ಟಿಸಿದು 
ದಲೌಂದಪ್ಪ ಸೊಮ್ಮನದೇನ ಬಣ್ಣಿಪೆನು (ಅಂಜಚ. ೧೦-೧೯೩); ತಮ್ಮ ತಮ್ಮಿಂದತ್ತಲಳಿದರು 
ಹಗೆಯರೆಂದೆನಿಸಿ ಧರ್ಮವುಳ್ಳವ ಕುರುನೃಪತಿ ಹಗೆ ನಿರ್ಮಯವದಾಯ್ತೆಂದು ಜಗವತಿ 
ಸೊಮ್ಮಿನಿಂದಾಡುವದು («ಕೃಷ್ಣಾಕಾ. ೧೬-೩೧). [?] 


(ಎಕ, X1೪, ಚಾಮರಾ. ೨೬೮-೨೪: ಸು. 1397). 


ಸೊಮ್ಮುಗಿಡಿಸು (ಕ್ರಿ). ಸಂತೋಷವನ್ನು ಹಾಳುಮಾಡು ; ಕುಗ್ಗಿಸು : ಸೋದರಂಂ | 


ಕ 
H 
ಕ 
» 
| 
1 
130 


ls] 


20 


ಸೊಮ್ಮುಗಿಡಿಸಿದುದು, ಅಗಸ್ತ್ಯ್ಯನಂ ನೆಲೆದಪ್ಪಿಸಿದುದು ; ಸಾಜಮಲ್ತೇ ಪತಿಪತ್ನಿಗಳೊಳ್‌ | 


'ವಿಯೋಗದು:ಖಂ (ರಾಮುಶ್ವ. ೪೬-೧೯). [ಸೊಮ್ಮ್ಮು + ಕಿಡಿಸು( ಆ ಕೆಡಿಸು ೨1 
ಸೊಮ್ಮುಗೊಳ್‌ (ಕ್ರಿ).. ಸೊಗಸಿನಿಂದ ಕೂಡಿರು; ಚೆಲುವಾಗು : ಸೊಮ್ಮು 
ಗೊಂಡಿಹ ಪಾಕಶಾಲೆ ಸೆಜ್ಞಾದ್ವಾರ ಪೆರ್ಮೆಯಿಂದೊಪ್ಪುಗೊಂಡಿಹವು (ಗೊಮ್ಮಚ. ೨-೨೪). 

(ಸೊಮ್ಮು 4 ಕೊಳ್‌] 
ಸಾಮು ವೆರ್ಚು (ಕ್ರಿ). ಸಂತೋಷವು ಹೆಚ್ಚಾಗು; ಉತ್ಸಾಹ ಚ 
ಹಯಂ ತಾಂ ತನಗೆ ತೂಪಿಟ್‌ದ ಕೂರ್ಪಿನ ಪೆರ್ಮೆಯಿಂ ಸೊಮ್ಮುವೆರ್ಚಿ ದೊಮ್ಮಳಿ 
ಪೊಟೆಯಂ ಮಿಕ್ಕು ಪೊಕ್ಕು ದಿಕ್ಕುಗೆಟ್ಟು ಮುಲಖುಂಗಿ ಹತ ಜಸ 


(ರಾಮಾಶ್ವ. ೧೨೦-೨೨). [ಸೊಮ್ಮ್ಮ್ನು * ಪೆರ್ಚು | 


ಸೊಯ "ಸಯ ' ನೋ. 


ಸೊಯಂದಪ್ಪ (ಕ್ರಿ). ಸ್ವಾಧೀನವನ್ನು ಕಳೆದುಕೊಳ್ಳು; ಮೈಮರೆ; 
ವಿವಶಗೊಳ್ಳು: ಏಂ ಕಾಣೆನೆ? ಸೊಯಂದಷ್ಪಿದೆನೆ? (ರಾಜಾಶ್ವ. ೮೭-೧೨). 

(ಸೊಯ (ಆ ಸಯ, ) * ತಪ್ಪು) 
ಸಯಂಬರ, ಸೊಯಂವರ, ಸ್ವಯಂಬರ (ನಾ). ಒಂದು 
ವ್ಯವಸ್ಥಿತವಾದ ಸಂದರ್ಭದಲ್ಲಿ (ಕ್ಷತ್ರಿಯ) ವಧುವು ತನ್ನ ಪತಿಯನ್ನು 
ತಾನೇ ಆರಿಸಿಕೊಳ್ಳುವಿಕೆ; ಸ್ವಯಂವರ: ಸುರಕುಸುಮದ ಪೊಸವಾಸಿಗಮೆರಡುಂ 


35| 


45 


ಸೊಯಂಬರಸೇಸೆ (ನಾ). 


| 


ಸೊಯಂವರ 
ಸೊಯಗೆಡು (ಕ್ರಿ). ಸ್ವಾಧೀನವನ್ನು ಕಳೆದುಕೊಳ್ಳು; ಮೈಮರೆ: 


ಸೊರಗ್ಳು 


ಕರತಳದೊಳೆಸೆದು ತನ್ನಯ ತೋಳೊಳ್‌ ದೊರೆಯೆನೆ ಬಂದತ್ತು ಸೊ!ಪಾಕಾಂ. ಸ್ವ] 
ಯಂಬರಕ್ಕೆ ಬರ್ಪಂತೆ ದೇವಗಣಿಕಾನಿಕರಂ (ಆದಿಪು. ೧೦-೨೧); ನಾಳೆ ಸೊಯಂಬರಂ 
ಕರಂ ನಿರುತಮೆನುತ್ತೆ ಸಾಲ್‌ (ನೇಮಿಪು ೯-೭೭); ತನ್ನ ತನುಚೆಯ ಸೊ!ಪಾಠಾಂ.ಸ್ಪ]ಯಂಬರಕೆ 
ಸಕಲರಸುಗಳು ಬಹುದು (ಜೀವಂಚ. ೭ ಸೂಚನೆ). ಸಯಂಬರ : ಆ ಕೂಸಿಂಗೆ 
ಸ[ಪಾಕಾಂ. ಸ್ವ]ಯಂಬರಮುಂ ಮಾಡಲೆಂದು ನೆಲದೊಳುಳ್ಳರಸುಮಕ್ಕಳೆಲ್ಲರ್ಗಂ 
ಬಬ್‌ಯನಟ್ಟೆದೊಡೆ (ಪಂಶಭಾ. ೩-೩೨ ದ): ದ್ವಿಷಜ್ಜನಪರೊಳೊಂದುವಚ್ಚರಸೆಯರ್ಗ್ಗ 
ಸಯಂಬರಮಾಗೆ (ಎಕ. ೪1, ಶಿಕಾರಿ. ೧೯೭-೩೪; 1181): ಜನಕನೆರೇಂಬ್ರ ಸೀತೆಯ ಸಯಂಬರ 
ಕಾವುದು. ಯುಕ್ತಿಯೆಂದು ಚಿಂತನೆಯ ಮಾಡುತಿರ್ಪ ಸಮನಂತರದೊಳ್‌ 
(ಡಶಾವ. ೮-೧೪೯). ಸೊಯಂವರ: ಸೊ!ಪಾಠಾಂ. ಸ್ವ]ಯಂವರಕಮಿತಬಲನೃಪರೈದಿ 
ಬರುತಿದೆ ಧರಣಿಯಗಲದಲಿ (ನಳಚ. ೩-೧೨). ಸ್ಟಯಂಬರ: ಕೂಸಿಂಗೆ ಸ್ವಯಂಬರಮಂ 
ಪಣ್ಣುವಂ «ವಡ್ಡಾರಾ. ೪೦-೨೬); ಇತ್ತಲ್‌ ಕುಂತಿಗವರ ಮಾವನಪ್ಪ ಕುಂತಿಭೋಜನುಂ 
ಸ್ವಯಂಬರಂ ಮಾಡೆ (ಪಂಪಭಾ. ೧-೧೦೫ ವ). [ಆ ಸಂ. ಸ್ವಯಂವರ) 


| ಸೊಯಂಬರಸಾಲೆ, ಸಯಂಬರಸಾಲೆ, ಸ್ವಯಂಬರಸಾಲೆ (ನಾ). 


(ಕ್ಷತ್ರಿಯ) ವಧುವು ತನ್ನ ಪತಿಯನ್ನು ತಾನೇ ಆರಿಸಿಕೊಳ್ಳುವುದಕ್ಕಾಗಿ 
ರಚಿತವಾದ ಮಂಟಪ; ಸ್ವಯಂವರಮಂಟಪ: ಭೂಲಲನಾಧೀಶನಂದು ಕಂಡಂ 
ಮಣಿಮಾಳಾಲಲಿತಮಂ ಸೊಯಂಬರಸಾಲೆಯಂ (ನೇಮಿಪು. ೪-೧೬). ಸಯಂಬರಸಾಲೆ: 
ನೆರೆದ ಸಮಸ್ತರಾಜಕಮನಾದರದಿಂದಿದಿರ್ಗೊಂಡನೇಕರತ್ನರಚಿತಮಾಗೆ ಮಾಡಿಸಿ 
ಸ(ಪಾಠಾಂ. ಸ್ವ]ಯಂಬರಸಾ!ಪಾಠಾಂ. ಶಾ]ಲೆಯಂ (ಪಂಪಭಾ. ೩-೪೦); ನರಪಾಲಕನಂದನ 
ವಿತತಿ ಸಯಂಬರಸಾಲೆಯೊಳಿರಲ್‌ (ಜಯಕಾ. ೫-೧). ಸ್ವಯಂಬರಸಾಲೆ: ಸ್ವಯಂಬರ 
ಸಾಲೆಯಂ ಮಾಡಿಸಿ ಅರಸುಗಳ್ಲೆಲ್ಲಂ ಬಟೌ್‌ಯನಟ್ಟಿ ಬರಿಸೆ (ವಡ್ಡಾರಾ. ೪೦-೨೮). 

[೬ ಸಂ. ಸ್ವಯಂವರಶಾಲಾ। 

ಸ್ವಯಂವರಕಾಲದಲ್ಲಿ ವಧೂವರರಿಗೆ ತಳೆಯುವ 
ಅಕ್ಷತೆ: ದಶರಥಿಂ. . . ಬೀರಸೇನೆಯೊಡನೆ ಸೊ(ಖಾಕಾಂ. ಸ್ವ)ಯಂಬರ 
ಸೇಸೆಯನಾಂತು ಪೌರಜನದ ಮನದೊಡನೆ ಕೌತುಕಮಂಗಳಪುರಮಂ ಪುಗುವಾಗಳ್‌ 
(ಸೊಯಂಬರ 4 ಸೇಸೆ) 

"ಸೊಯಂಬರ' ನೋ. 


(ಪಂರಾಮು. ೩-೬೦ ವ). 


ಆಚೀಚಿನ 
ಮರಗಳು ಕುಡಿದು ಸೊಯ ಗೆಟ್ಟವುಗಳಂತೆ ತಲೆದೂಗುತ್ತಿದ್ದುವು (ಮೂಕಜ್ಜಿ. ೧೮೯). 
[ಸೊಯ (ಆ ಸಯ,) * ಕೆಡು] 


"ಸೊರೈ' ನೋ. 


| ಕೆ "ಸುರುಟ್ಮು' ನೋ. 


ಸೊರಗ್ಳು, ಸುರುಗು,, ಸೊರಹು, (ಕ್ರಿ). ೧. ಬಾಡು; ಒಣಗು; ಬತ್ತು: 


ವೃಕ್ತಲತೆಗಳ್ಳಾಡಿ ಸೊರಗುತಿರ್ದುವು ' ಶೋಕಭಾರದಿಂ (ಜೈಮಿಭಾ. ೧೯-೩೨); ಕಿತ್ತೆಸೆದ 
ಲತೆಯಂತೆ ಅತ್ತಿಮಬ್ಬೆ ಸೊರಗಿದಳು (ದಾನಚಂ. ರ್ಣ). ೨. ಸಣ್ಣಗಾಗು; ಕೃಶವಾಗು; 
ಕ್ಷೀಣಗೊಳ್ಳು: ಸೊರಗಿ ಸಾಯಲಾಗಿದ್ದಾರೆ (ಪ್ರಣಸ. ೭೪). ೩. ಬಸವಳಿ; 
ಕಂಗಾಲಾಗು; ಕಂಗೆಡು: ಕಡು ಸೊರಗಿ ಮೂರ್ಛಿಸುವ ಸುಧೆಯುಂಡುದರಿನುಸುರ್‌ 
ಮಿಡುಕುತಿಹ ಗಳಗತಪ್ರಾಣೆಯರ್‌ . . . ಕಣ್ಣೆಸೆದರು (ಚೆಬಪು. ೧೯-೩೧); ಅವನು ಕಪ್ಪಕ್ಕೆ 
ಸಿಕ್ಕಿ ಸೊರಗದಂತೆ ನೋಡಿಕೋ! (ವಚಭಾ. ೧೦೯). ಸುರುಗು, : ೧. ಹುಬ್ಬುಗಂಟಿನಿಂದ 
ಸುರುಗಿದ ಮುಖದ ಮೇಲೆ ತಲೆಯ ಜಟೆಗಳು ಕವಿದುಕೊಂಡಿದ್ದವು (ಕೋಹಿನೂ. ೮೮). 
ಸೊರಹು, : ೩. ಗುರುವು ಹೇಳಿದ ತೆರದಿಯಿಂದ್ರಿಗಳಿರಲು ಜೀವನದ 
ಸೂರಹಬಹುದೇ (ಚ್ಹಾನಸಿಂ. ೧೨-೪೪). 

ಸೊರಗಿ ಹೋಗು ಎ. ಬಡವಾಗು; ಇಳಿದು ಹೋಗು: ನೀವು ಬಹಳ ಸೊರಗಿ 
ಹೋಗಿದ್ದೀರಲ್ಲಮ್ಮ (ತ್ಕಾಗವ. ೫೪). "ಸುರ್ಕು,' ಹೋ. 

[ದೇ. ॥ ತಮಿ. ಮಲ.ಚುರುಜ್ಕು, ಚುರುಕ್ಕು, ಚುಕ್ಕು; ತುಳು. ಸುರುಗು; ತೆಲು. 
ಸೊರುಗು, ಸುರುಂಗು) 


ಸೊರಗ್ಮು "ಸೊರ್ಕು, ' ಮೋ. 


ಸೊರಟ್ಟಿ 


ಸೊರಟ, ಸೋರಾಟ (ನಾ). ೧. ಒಂದು ಸ್ಥಳದ ಹೆಸರು; ಸೌರಾಷ್ಟ್ರ: | 
ಪಾಣ್ಣ, ಸಿಳಾಮೇಘ ಕೇರಳ ಸೊರಟ . . . ಮಹೀಪಾಳರಾಸ್ತಾನದಲೆ ಕೇಳ ತನ್ನನೆ ನಟವನ್ನಿ | 
ಮಾಗಧರ್‌ ಕೈಕೊಣ್ಣು ಪೊಗಟಲೈೆ (ಎಕ. 1! (ಇ). ಹೆಗ್ಗಡ. ೬೦-೮; 1057); ಸೌರಾಷ್ಟ್ರ- | 
ಸೊರಟ (ಶಮದ. ೨೮೩ ಪ್ರಯೋ); ಕನ್ನಡ ಹುರುಮುಂಜಿ ಸೊರಟ ಗುಜ್ಜರಾದಿ ನಾಡಿನೊಳು | 
(ಭರಚ. ೫7-೭). ಸೋರಾಟ : ೨. ಸೌರಾಷ್ಟ್ರದೇಶದ ದೊರೆ: ಲಾಟ ಪರವಶನಾದ 
. ವರ. ಸೋರಾಟ ಸೆಡೆದನು (ಜೀವಂಚ. ೧೫-೨೪). 


[< ಸಂ. ಸೌರಾಷ್ಟ್ರ./ ಪ್ರಾ. ಸೋರಟ್ಟ) 
ಸೊರಟಿ, (ನಾ). ಹೆಳೆವಿ; ಚೊತ್ತಿ: ನಾಣಿಲಿ ಸೊಂದಿ ಸೊರಟಿ ಮಾತಾಳಿ (ಭಾಷಾಭೂ. 
೧೯೬ ಪ್ರಯೋ). "ಸೊತ್ತಿ', "ಸೊರಟು' ಹೋ. (ಸೊರಟ್ಕ 4 - ಇ i 


ಸೊರಟ್ಮಿ (ನಾ). ಒಂದು ಬಗೆಯ ಆಯುಧ(?): ಒರೆಗಳನುಗಿದ ಖಂಡೆಯ 
ಕೈಸುರಗಿಯ ಸೊರಟಿಯ ಕತ್ತಿ ಬಾಕುಗಳ ಪರಿವಿಡಿಗಾಅರು ಪುರದಾಳುವೇರಿಯೊಳ್‌ | 
ಚರಿಸುತಿರ್ದರು (ಕಂನಎ ೧೧-೧೪೭). (7 | 
ಸೊರಟುದಲೆ (ನಾ). ಸೊಟ್ಟ ತಲೆ: ಸೊರಟುದಲೆಯ ತಿರುವೃತ್ತಗಣ್ಣಿನ ಹೆಣ್ಣ | 
ತುರಗಮುಖಿಯ ದೊಡ್ಡಮೂಗ (ಪೂಜ್ಜಚ ೮-೩೭). (ಸೊರಟು(< ಸುರಟ್ಟು) 3 ತಲೆ,] | 
ಸೊರಟುಮೂಗು (ನಾ). ಡೊಂಕಾದ ಮೂಗು; ಸೊಟ್ಟಮೂಗು: ತರಟುದರೆ | 
ಬಿರಿತ ಮೈ ಸೊರಟುಮೂಗಿನ ಜಾಣೆ (ಶರಲೀ. ೩೬೩-೩). 
[ಸೊರಟು (< ಸುರುಟ್ಕು) 4 ಮೂಗು) | 
ಸೊರಟೆ (ನಾ). ಒಂದು ಬಗೆಯ ಸಸ್ಕ: ""ಗರಳೆಯೆನೆ ಸೊರಟೆ'' (ಮಂಗರಾ. | 
ಸೊರಟಿEಟೆತಯ ಮೊರಟಿಯ ಹರಡಿ . . . ಲಿಂಗಕ್ಕೆ ಮಜ್ಜನಕ್ಕೆಟೆಯ | 
ಬೇಕೆಂಬಿರಿ . . . ಈ ಹರಡಿಕೊಂಡಿರುವ ಸೊರಟೆ ಮೊರಟೆಗಳೆ ದೇವರೋ (ವಚಸಂ. 
೧೯೩-೩೮); ಸೊರೆಔರತಿಟೆಯ ಬೀಜ, ಹುಲಿಗಿಲ ಬೀಜ . | 
ಮಾಡಿ (ಎವ್ಮಎ ೯೨). ([ದೇ. ॥8 ತುಳು. ಸೋರಂಟೆ] 
ಸೊರಬಾಣ (ನಾ). ಒಂದು ಬಗೆಯ ಬಾಣ: ಬಿಲ್ಲು ತೀರು . . . ಸೊರಬಾಣ 
. ಖೇಟಕ ಮುಂತಾದ ಶತ್ರುಜಯಾತ್ಮರಕ್ಷಾದಿ ಸಾಧನವಿಶೇಷಂಗಳಿಂದಲುಂ 
(ಎವೇಕ. ೨೬೩). "ಸುರುಸುರ್‌ಬಾಣ' ಪರಾ. 
ಸೊರಬಿಡು "ಸೊರೆಬಿಡು' ನೋ. 
ಸೊರಲ್ಮೊರಡಿ (ನಾ). ಒಂದು ಪ್ರದೇಶ ಹೆಸರು: ಬಾಲೊಟ್ಟ್‌ಎ ಸನ್ನು 
ಸೊರಲ್‌ಮೊರಡಿಎ ಆನೆ ಬನ್ನು . . . ಕೂಡಿತ್ತು ಸೀಮೆ (ಮೈಆರಿ.೧೯೨೭, ೧೧೮-೪೯; 726). 
[ಸೊರಲ್‌, 4 ಮೊರಡಿ, (ಆ ಮೊರಡ್ಕು)] 
ಸೊರವು (ಕ್ರಿ). ಸುರಿ; ವರ್ಷಿಸು: ನೀನು ಮಕ್ಕಳೊಡನೆ ಆಡಿ ಮನೆಗೆ ಬರೆ | 
ನಿನಗೆ ಅರ್ಥಮಂ ಕೊಡುವವೊಲು ಸೊರವುತ್ತಿದ್ದಾವು (ಕಾಶೀಮ. ೯೯-೫). 1 
ಹೊರೆ, * - ವು | 
ಸೊರಸು (ಕ್ರಿ). ಕೆಚ್ಚಲಿನಂದ ಹಾಲನ್ನು ಸ್ರವಿಸು; ಸೊರೆಬಿಡು: ಕರುವೈತರೆ 
ಅಕ್ಕರೆಗುಕ್ಕಿ ಹಾಲ್‌ ಸೊರಸುವ ಸುರಭಿಯ ತೆರದಿ, ಸಂಭವಿಸಿತು ರಸಸತ್ವಂ ಆ ಮರದಿ! 
(೪ನಕೇ ೨೭-೧೦). [ಸೊರೆ, 4 - ಸು; 
ಸೊರಹ (ನಾ). ಹೆಚ್ಚು ಮಾತನಾಡುವವನು; ಮಾತುಗಾರ; ವಾಚಾಳಿ: 
ಎಲೆಯೆಲೆ ಸೊರಹರರಸನೆ ಕಾಯ್ದೆಲಾ ಸಂಕರುಷಣಾಚ್ಮುತ ಕಾಮ ತತ್ಸುತರಲ್ಲ ನೀನಲ್ಲ 


ಗಾ 


| 
(ನಿಭಾಗ. ೧೦-೯೯-೩೫). [ಸೊರಹು, *- - ಅ] | 


೪೧-೩೩); 


೬ - ಕೊಂಡು ಚೂರ್ಣವಂ 


(?-- ಬಾಣ್ಕ) 


ಸೊರಹ್ಮು *ಸೊರಗು,' ನೋ. 

ಸೊರಹು. (ಕ್ರಿ). ಅತಿಯಾಗಿ ಮಾತನಾಡು; ಗಳಹು: ಬೇಸಜದೆ ಕೇಳ ದೇವೇಂದ್ರ 
ನುಂಟೆಂದಿಂತು ನೀಂ ಹೇಸದಕಟಕಟ ಸೊರಹುವರೆ (ಹಚಕಾ. ೨-೯); ದ್ವಿಮೂರ್ತಿ 
ತ್ರಿಮೂರ್ತಿವಾದಿಗಳಿರಾ ಸೊರಹದಿರಿಂ (ಪದ್ಮರಾ. ೧೧-೧೯೬); ವನಜಮುಖಿಯರ ಮುಂದೆ 
ಸೊರಹಿದೆ ಬಾಯ್ಲೆ ಬಂದಂತೆ (ಕುವ್ಮಾಎ. ೬-೧೯). (7) 


ಸೊರಹ್ಮು (ನಾ). ಮಾತುಗಾರಿಕೆ; ಗಳಹುವಿಕೆ: ತನುಜನ ಮರಣ ಹುಸಿಯೋ [45 


ದಿಟವೋ ಭೀಮನ ಸೊರಹ ನಂಬೆನು (ಕುವ್ಮಾದ್ರೋ. ೧೪-೬೧). (£ ಸೊರಹ್ಮು। 


ಸೊರೆ 
a 


ಸೊರಹ್ಮು (ನಾ). ಕೆಚ್ಚಲಿನಲ್ಲಿ ಹಾಲು ತುಂಬಿಕೊಳ್ಳುವಿಕೆ: ಎಳೆಗಜು ತುಡುಕೆ 
ಕೆಚ್ಚಲ ಚಾಚಿ ನೆಕ್ಕುತಲಿಳುಹಿ ಸೊರಹನು . . . ಮಜುಕದೊಳೆಳೆಗಂದಿಯದೆ ನೋಡು 
(ವರ್ಧಚ. ೩-೨೧): ಕಪಿಲೆಯೊಂದು ಕಜ್‌ಯದೆ ಕಜುವಿಗಂ ಕೊಡದೆ ಸೊರಹನಿಲುಕಿ 

| ಮುದದಿಂದೆ ಬಂದು ಪುತ್ತುವಿನಗ್ರದೊಳು . . . ಕಚೆವುತ (ಸಿದ್ಧೇಪು. ೯-೩೬). 

s] ಹೊರೆ - ಹ್ಮು (ಎ - ಪ್ರ) 

ನ 


ಸೊರಹುಗಾಜಿ (ನಾ). ಮಾತುಗಾರ; ವಾಚಾಳಿ: (ಚತುನಿ. 8. 1 ೫೯). 

[ಸೊರಹ್ಮ 4 - ಕಾಣ) 
| ಸೊರಿಗ (ನಾ). ಒಂದು ಅಳತೆಯ ಪ್ರ ಪ್ರಮಾಣ: ಅಯ್ದತ್ತೊಕ್ಕಲು ಬಿಟ್ಟ 
i ಸೊರಿಗವೊಂದು ೧ ಮತ್ತಂ (ಎಕ. ೪೬ ಶಿಕಾರಿ.೨೩೬-ಆ೪; 1174). (7) 


[10] ಸೊರು 'ಸೊರೈ' ನೋ. 


| ಸೊರುಬಿಡು "ಸೊರೆಬಿಡು' ನೋ. 
| ಸೊರೂಪ “ಸರೂಪ, 'ನೋ. 
! ಸೊರೆ, (ಕ್ರಿ). ೧. ಕೆಚ್ಚಲಿನಲ್ಲಿ ಹಾಲು ತುಂಬಿಕೊಳ್ಳು: ಎಮ್ಮೆಯ ತರಲೆಂದು 
|  ಮಾರಿದನೋಲೆಯ ಸೊರೆದಿಲ್ಲ ಕರೆದಿಲ್ಲ ಹಾಲು (ಇಂಚಾಪ. ೧೪೮-೨೮). ೨. (ಆಲಂ) 
| ಹೆಚ್ಚು; ಅಧಿಕವಾಗು: ಇಂತು ಸೊರೆದಿರೆ ಆಸೆ, ತಾವರೆಯ ನೀರಂತೆ (ಗೌಮಲ್ಲಿ. ೧೪). 
| "ತೊರೈ' ಪರಾ. (ದೇ. ॥ ತಮಿ. ಚುರ; ಮಲ. ಚೊರಿಯು, ಚುರ] 
Ke ಸೊರ, ಸೊರು, ಸೋರು (ನಾ). (ಹಸು, ಎಮ್ಮೆ ಮುಂತಾದುವು) 
ಕೆಚ್ಚಲಿನಿಂದ ಹಾಲನ್ನು ಇಳಿಯಬಿಡುವಿಕೆ: ಸೂರೆ ಗೋತ್ರವ ಸುರಿದೆತ್ತಿ ಬಾಲವ 
| ತಮ್ಮ ಕಟುಗಳ ನೆಕ್ಕಿ ಮೊಲೆಗಳ ಹರುಷದೊಳೀವ ಸುರಭಿಗಳ ನಿಟ್ಟಿಸುತಿರುತಿರ್ದ 
| ಜೀವಂಧರನು (ಜೀವಂಸಾಂ. 6-೭೬). ಸೊರ: ಎಮ್ಮೆಗೆ ಸೊರವನ್ನು ಇರುಕಿಸುವ 
| ಅಭ್ಯಾಸವೇ ಇಲ್ಲ. ಹಸುವಾದರೋ ಸೊರವನ್ನು ಇರುಕಿಸಿ ತನ್ನ ಕರುವನ್ನು 
| ಸಾಕಿಕೊಳ್ಳುವುದು (ಚಿಂಗಾಳ್ವ. ೧೭). ಸೊರು: “ಸೊರುಬಿಡು' ಪರಾ. ಸೋರ್ಕು: 
|: “ಸೋರುಬಿಡು' ಪರಾ. 
| ಸೊರ್ಮೆ, ಸೋರೆ, 


[ಇ ಸೊರೆ) 

(ನಾ). ೧. ತರಕಾರಿಯಾಗಿ ಬಳಸುವ ಒಂದು 'ಬಗೆಯ 
| ಕಾಯಿ ಮತ್ತು ಅದರ ಬಳ್ಳಿ: ಅರೆದಿಡುಗೆ ಕೀತ ಪುಣ್ಣೊಳ್‌ ಸೊರೆಯೆಲೆಯಂ 
| ಮೂಜು ನಾಲ್ಕುದೆವಸಂ... . ನಾಳಿವುಣ್ಣಳ್‌ ಕೆಡುಗುಂ (ಅಶ್ವಶಾ. ೧೨-೨೫). ೨. ತಿರುಳನ್ನು 
| ತೆಗೆದು ಒಣಗಿಸಿದ ಸೋರೆಯ ಕಾಯಿ; ಸೋರೆಬುರುಡೆ: ತಮ್ಮಂ ನಂಬಿದರಂ 
| ಸೊರೆಯ ಕಾಯ್‌ ಮುಂತಾಗಿ ನದಿಯ ತಡಿಯಂ ಸಾರ್ಚುವುದು (ಪಂಚತಂ. ೮೪-೧೪); 
|: ಸೊರೆಯೊಳಗೆ ತೀವಿ ಮಣ್ಣಂ ಸರದಿಯೊಳಿಕ್ಕಿದೊಡೆ ನೆಗೆಯಲಾರ್ಪುದೆ (ಧರ್ಮಾಮ್ಮ. 
ಕೆಅಹಂ ಸೊರೆಯಂ ತಂದಾ ಚೆಂಡಿಕೆಯೊಳ್‌ 
|  ತರದಿಂದಮವಂಗುಚಿತಮೆನಿಸೆ ಕಟ್ಟಿದರ್‌ (ಪಾರ್ಶ್ವವು ೪-೨೪). ೩. ವೀಣೆ, ತಂಬೂರಿ 
|. ಮೊದಲಾದುವುಗಳ ಬುರುಡೆ: ಊಟ್‌ ಕುಚಾಗ್ರದೊಳ್‌ ಸೊರೆಯನೆತ್ತಿದ 
|: ಕೆಂದಳದಿಂದಮೌಂಕಿ ಪೊಯ್ದೇಣ್‌ ವೆರಲ್ಲಳಿಂದಿಟ್‌ಯೆ ತಂತಿಗಳಂ ಮಿಡಿದು . . . ಧಾತು 
| 


೯-೧೨೫); ಕುಂದಾಗೆ ಗುಣಕೆ . . . 


ಮೈದೋಟ್‌ದ ಮೆಯ್ಕೊಳಾ ಲವಣಿಯಿಂ ವನಜಾನನೆ ಬಾಜಿಸೆ (ಲೀಲಾವ.೨-೩೧); 
ಬೀಣೆಯಂ ಮಿಡಿದು ನೋಡಿ ತಂತಿಯೊಳ್ತನುರೋಮಮುಮಂ ಸೊ!ಪಾಠಾಂ. ಸೋ]ರೆ 
ಯೊಳ್‌ ಶಲ್ಮಮಂ ಪ್ರವಾಳದೊಳ್ಬಾಷಾಣಮಂ ತೋಟ್‌ ಕುಡುವಡೆ ನಿರ್ದೋಷಮಪ್ಪ 
ವೀಣೆಯಂ ಕುಡಿಮೆನೆ (ಅರ್ಧನೇ. ೬-೧೮ ವ); ಅರಿಭೂಪಾಳ ಸಿರಂಗಳಿಂದೆ ಸೊರೆಯಂ 
ತದ್ಪಾಹು ಸಂದೋಹದಿಂ ಕರೆಯಂ ದಂಡಿಗೆ ಮಾಡಿ (ಎಕ. ೪1, ಕಡೂರು. ೧೫೬-೩೬;ಸು. 1191). 
| ೪. ಸೋರೆಬುರುಡೆಯಿಂದ ಮಾಡಿದ ಅಥವಾ ಸೋರೆಕಾಯಿ ಆಕಾರದ 
| ಪಾತ್ರೆ: ಕೊಂಡನವಂ ತಪಮಂ ಗೆಡೆಗೊಂಡಿರೆ ದಂಡು ಬೂದಿ ಸೊರೆರುದ್ರಾಕ್ಷಂ 
| (ಪಾರ್ಶ್ವವು. ೪-೩೬); ಗುಜುಮಮಂಡೆಯ ತಿರಿವ ಸೊರೆಗಳಿಟ್ಟಗೆಯ ಹಂಡಿಯಂ 

ಪೂಸಿದಂಗದ . . . ಜೋಗಿಗಳ್ಳಂತಸದೊಳು . . . ಸಿದ್ದಲಿಂಗೇಶ್ವರನ ಕಂಡು 
| (ಸಿದ್ದೇಪು. ೫-೬» ಸೋರೆ : ೧. ""ತುಂಬೀ, ಅಲಾಬೂ;, ದುಗ್ಡಿಕಾ- ಈ ೩ 
ಸೋರೆ'' (ಹಲಾಯು. ೩೫- Bes ನಡುವಿರ್ದ ನರಿ ಕರಿ ಮೆಟ್ಟಿದ 'ಸೋರೆಯ-ಕಾಯಂತೆ 
ಜಿಗಿಜಿಗಿಯಾಗಿ ಸತ್ತೊಡೆ (ಪಂಚತಂ. ೭೨-೧೭); ಜೊತೆಗೆ ಮೆಣಸಿನಕಾಯಿ, ಸೋರೆ, 
ಸಾಸುವೆ, ಬಾಳೆ ಮುಂತಾದುವನ್ನೂ ಬೆಳೆಯುತ್ತಾರೆ (ಕಎಕೋ. 1, ೭೬೦). ೨. ಕರ್ಮಕ್ಕೆ 


ಸೊರೆ © 


4 


ಕರ್ಮವನಿತ್ತು ತಾ ವರ್ಮಿಗನಾಗಬಲ್ಲಡೆ ಹೊಳೆಯಲ್ಲಿ ಹಾಕಿದ ಸೋರೆಯಂತೆ 
(ಮೋಳಿಮಾ. ೧೯೭-೭೩೩); ಆ ಕೂಪಾಂತರದೊಳೊಂದು ಪಿರಿದಪ್ಪ ಮಿಳಿಯೊಳ್‌ 
ಚಾರುಡತ್ತನಿಂ ತೊಡರ್ಚಿ ಸೋರೆಯ ಕಾಯಂ ಕೊಟ್ಟು ಬಾವಿಯೊಳಗೆ ಜೋಲುವಿಡೆ 
(ಪುಣ್ಮಾಸ್ರ. ೪-೨೫ ವ). ೩. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಎನ್ನ ಸಿರವ ಸೋರೆಯ 
ಮಾಡಯ್ಯ (ಬಸವ. ೫೦೦); ಅಲ್ಲಿ ಪೆಅಳೊರ್ವಳ್‌ ಜಾಣೆ ವೀಣೆಯಂ ಶ್ರುತಿಗೆಯ್ದು 
ಸೋರೆಯಂ ಸ್ತನಾಗ್ರದೊಳೌಂಕಿ ಸರಳತರಕರಾಂಗುಲಿಯನಿಟ್ಟು (ರಾಜಶೇ. ೧೧-೮೭ ವ). 
೪. ಆಂ ಪೊನ್ನ ಲೋಭದಿಂದಂ ಬಾವಿಯಂ ಪೊಕ್ಕು ರಸಮಂ ಸೋರೆಯಿಂ ತೀವಿ 
ಬೇಟ್ಪನಿತುಮಂ ಮೊಗೆದು ಕೊಟ್ಟೊಡೆ (ವಡ್ಡಾರಾ. ೧೮೭-೧೩); ಶಿವನೇ ನಿಮ್ಮನಜ್‌ಯದ 
ಮನುಜನ ಒಡಲೆಂಬುದು ಹೊಲೆಜೋಗಿಯ ಕೆಯ್ಯ ಒಡೆದ ಸೋರೆ ಕಾಣಾ 
ಮಡಿಮಾ.' ೧೩-೧೬); ಹಿಡಿದ ಚಕ್ರದ ಗುಜುಖುದಲೆಯ ಶಂಖದ ಮಣಿಯ ತೊಡಿಗೆಗಳ 
ತಿರಿವ ಸೋರೆಯ ಹೂಸಿದಿಟ್ಟಗೆಯ . . . ನಾನಾ ಜೋಗಿವಡೆವೆರಸು ಖರ್ಪರಂ 
ಶಿವಸಿದ್ದರಾಮಯ್ಯನೆಡೆಗೆ ಬಂದಂ (ಸದ್ದರಾ. ೬-೨೬). ೫. (ಸೋರೆಯ ಬುರುಡೆ 
ಯಿಂದ ಮಾಡಿದ) ಹಾವಾಡಿಗನ ವಾದ್ಮ; ಪುಂಗಿ: ಸಾಲದೇಂ ಕಂದ ಹಾವಿನ 
ಬಿಲದ ಬಳಿಗಯ್ದಿ ಸೋರೆಯನ್ನೂದಿದುದೆ? (ಹೆಬ್ಬೆರ. ೨೬-೭). 
ಸೊರೆಯ ಗುಂಡಿ ಎ ಸೋರೆಬುರುಡೆಯಿಂದ ಮಾಡಿದ ಪಾತ್ರೆ: ಈ ನೇಣಂ 

ಪಿಡಿದೆಟೆದು ಬಟ್‌ಕೀ ಸೊರೆಯ ಗುಂಡಿ[ಪಾಳುಂ. ಸೋರೆಯ ಗುಂಡಿಗೆ1ಯೊಳ್‌ ರಸಮಂ 
ಮುಟ್ಟದೋಸರಿಸಿ ನೀಡುವುದು (ನೇಮಿಪು. ೪-೮೭ ವ). ಸೊರೆಯ ಗುಂಡಿಗೆ ಎ ಸೊರೆಯ 
ಗುಂಡಿ: ಆ ರಸವನು ಸೊರೆಯ ಗುಂಡಿಗೆಯೊಳು ತುಂಬಿ ಭರದಿಂದಾ ಹಗ್ಗದ 
ತುದಿಯೊಳು ಕಟ್ಟಿ ಪಿರಿದಾಗಿಯಲುಗಾಡಿಸಿದನು (ನೇಮಿಸಂ. ೧೦-೨೧೪). ಸೋರೆಯ 
ಬಟ್ಟಲು ಎ ಸೊರೆಯ ಗುಂಡಿ: ಸೋರೆಯ ಬಟ್ಟಲಂ ನಂಬಿ ಕಂಚಿನ ಬಟ್ಟಲನೊಡೆವ 
ಗೊರವನುಮಂ (ಧರ್ಮಾಮೃ. ೮-೫೧). ಸೋರೆಯ ಮಣಿ ಇ (ಆಲಂ) ಬೆಲೆಯಿಲ್ಲದ 
ಮಣಿ: ಆಆಜುಖಂಡವ ಗೆಲ್ದರೇನಾಯ್ತು ಕರ್ಮದ ಮೂಜು ಕಾಂಡವ ಗೆಲ್ಲದೆನಗೆ 
ಮೂಲು ರನ್ನವೆ ಜೀವಹಿತವೈಸೆ ಹದಿನಾಲ್ಕು ಸೋರೆಯ ಮಣಿಯೊಳೇನೆಂದ 
(ಭರಚ. ೭೬-೩೭). (ದೇ. 8 ತಮಿ. ಚುರೈ; ಮಲ. ಚುರ; ತುಳು. ತುರೆ, ಸುರೆ; ತೆಲು. 
ಸೊರ, ಸೊರ್ರ, ಸೋರ; ಕೊಡ. ತೊರೆ] 

ಸೊರ್ಮೆ "ಸೋರ್ಕೆ' ನೋ. 

ಸೊರೆಕಾಯಿ "ಸೊರೆಗಾಯ್‌' ನೋ. 

ಸೊರೆಗಟ್ಟು (ಕ್ರಿ). (ವೀಣೆಗೆ) ಸೋರೆಬುರುಡೆಯನ್ನು ಕಟ್ಟುವಂತೆ ಕಟ್ಟು ,- 
ಜೋಡಿಸು: ಕರಿಯ ರದನಂಗಳ್ಲಿ ತಲೆಯೋಡ ಸೊರೆಗಟ್ಟಿ ನರದ ತಂತ್ರಿಯ ಪೂಡಿ 
ದಂಡಿಗೆವಿಡಿದು ಪಾಡಿದುವು ಕೆಲವು. .. ಮರುಳ್ಗಳ್‌ (ಚೈಮಿಭಾ. ೨೨-೨೪). 

[ಸೊರೈ 4 ಕಟ್ಟು] 

ಸೊರೆಗಾಯ್‌, ಸೊರೆಕಾಯಿ, ಸೋರೆಕಾಯಿ, ಸೋರೆಗಾಯಿ (ನಾ). 
೧. ತರಕಾರಿಯಾಗಿ ಉಪಯೋಗಿಸುವ ಒಂದು ಬಗೆಯ ಕಾಯಿ: 
ಅವನಿಪಬಾಹುಪೀಠ ಜಯಲಕ್ಷಿಯನೀಳ್ದೆಳೆವಾಗಳಂತವೇವುವೊ . . . ಸೊರೆಗಾಯ 
ಬಂಬಲಲ್ಲವೆ ತಲೆ ಪತ್ತೆನುತ್ತೆ ದಶಕಂಠನನಂಡಲೆವಂ ನಿಶಾಚರಂ (ಜಗವ. ೧೮-೮೩). 
ಸೊರೆಕಾಯಿ : ೧. ಸೊರೆಕಾಯಿ, ಬಾಳೆಹಣ್ಣು, ಹಲಸಿನ ಹಣ್ಣು . . . ಹೊಸಲಕ್ಕಿ 
ಅನ್ನ, ಇವು ಜ್ವರದವರಿಗೆ ಅಪಢ್ಕ (ವೈದ್ಮಸಾ. ॥ ೫೬). ೨. ವೀಣೆ, ತಂಬೂರಿ 
ಮೊದಲಾದುವುಗಳ (ಸೋರೆ)ಬುರುಡೆ: ಬೆರಲೆ ಬಿರಿಡೆಯು . . . ಮೊಲೆಯು 
ಸೊರೆಕಾಯಿ ನರ ತಂತಿಯಾಗಿ ಬಾಜಿಸಿದನು (ಗುರುಚಾ. ೨-೧೬). ಸೋರೆಕಾಯಿ : ೧. 
ಕಯ್‌ ಸೋರೆಕಾಯ ಕಾಶಿಯ ಹೊಳೆಯೊಳಗದ್ದೆ ಸ್ವಯವಲ್ಲದಮೃತವಾಗುವುದೆ 
(ಅಮುಸಾಂ. ೪-೮೭); ಸಿಹಿತಿಂಡಿಗಳಿಗೂ ಪ್ರಯೋಜನಕಾರಿ ಸೋರೆಕಾಯಿ (ತರಬೆ. ೨೬). 
ಸೋರೆಗಾಯಿ: ೧. ಲಲನೆ ಪೇಳ್ತಿರುಳಿಗವನ ತಾರದಿರೆಯಿವು ಮೊಲೆಯಲ್ಲ 
ಮುದಿಸೋರೆಗಾಯಿ (ಕಂನಎ ೯-೧೬೨). [ಸೋರೆ 4 ಕಾಯ್ಕಿ (ಆ ಕಾಯ್ಕ್‌)! 

ಸೊರೆಬಡು, ಸೊರಬಿಡು, ಸೊರುಬಿಡು, ಸೋರುಬಿಡು (ಕ್ರಿ). ಕೆಚ್ಚಲು ತುಂಬಿ 
ಹಾಲನ್ನು ಸುರಿಸು; ತೊರೆಬಿಡು: ಸೊರೆಬಿಡದಾಕಳು ಕಡೆಗೆ ಮೈಯಿ ಕೆಚ್ಚಲುಗಳ 
ಮುಟ್ಟಿ ಕೈಯಾಡಿಸೆ ಕರೆದಳು ಕೊಡಹಾಲನ್ಮೆಸೆ (ಗಾಥಾಸ. ೭-೩೭). ಸೊರಬಿಡು: 


ಸೊರ್ಕಿಸು 


ದೊಡ್ಡೆಮ್ಮೆಯ ಕರು ಬಿಟ್ಟಿದ್ದರು. ಎಮ್ಮೆಯು ಸೊರಬಿಟ್ಟಿತ್ತು (ಚೆಂಗಾಳ್ವ. ೧೭). 
ಸೊರುಬಿಡು : ಹಸು "ಸೊರು' ಬಿಟ್ಟ ಹಾಗಾಯಿತು - ಇನ್ನು ಎಷ್ಟು ಹಾಲು ಕರೆದರೂ 
ಬರುವುದು (ಶ್ರೀಕಥೆ. ೪೪); ಶಾಮಾಚಾರ್ರ ಎಮ್ಮೆ ಸೊರುಬಿಡಲಿಲ್ಲ (ಬೆಸ್ತಕೆ. ೪೫). 
ಸೋರುಬಿಡು : ಐದನೆಯದರ "ಹಾಲು ನೀರು, ಅದರಲ್ಲಿ ಬನಿಯಿಲ್ಲ' - ಆರನೆಯದು 
“ಸೋರುಬಿಡುವುದು ಬಹಳ ನಿಧಾನ' (ಶಿವರಾ. ೧೮). "ತೊರೆಬಿಡು' ಪರಾ. 

[ಸೊರೆ * ಬಿಡು] 


ಸೊರೆವಾತು (ನಾ). ಸೋರೆಬುರುಡೆಯಿಂದ ಹೊರಡುವ ಧ್ವನಿ: ಶ್ರುತಿಕಾಷ್ಠ 


ಜೀವಾಳದಿಂ ಸೊರೆವಾತಿನಿಂ . . - ರಂಜಿಸುವ ಕರಮಾ ಪ್ರವಾಳದಿಂದೆಸೆವ ದಂಡಿಗೆವಿಡಿದು 
ಚಾಣಗಾಣಂ ಪಾದಿದಂ «ಭಾವಚಿಂ. ೭-೭). (ಸೊರೆ, + ಮಾತು] 


10] ಸೊರೆವೋಖ (ಕ್ರಿ). ಸೋರೆಬುರುಡೆಯನ್ನು ಹೊತ್ತುಕೊಳ್ಳು: ಅವನ ನಿನ್ನ 


1 


2 


I 
30 
35 
40 
4 


s 


5 


ಹೊರೆಗೆಯ್ತಿಸದಿರ್ದೊಡಾನು ಸೊರೆವೊ!ಪಾಕಾಂ. ಹೊ।ತ್ತೆನಲ್ಲದೆ ಮೊಲೆವೊತ್ತುದಿಲ್ಲ 
(ಕುರಾಸಾಂ. ೨೫-೧೧೪). ಹೊರೆ + ಪೊಜು) 


ಸೊರ್ಕಗಾಮುಂಡ (ನಾ). ಒಬ್ಬಾತನ ಹೆಸರು: ಆಲವಳ್ಲಿಯರಾ ರವಿಚನ್ನನುಂ 


ಸೊರ್ಕಗಾಮುಣ್ಣರುಂ ಎದೆಯ ಗಾಮುಣ್ಣರುಂ . . . ಪ್ರಸಾದಂ ಕೆಯ್ದಾರ್‌ (ಇಳ. ೫೮೭, 
೧೪೪-೮; 696). [ಸೊರ್ಕ 1 ಗಾಮುಂಡ) 


ಸೊರ್ಕಳಿ "ಸೊರ್ಕಲಟ್‌' ನೋ. 
ಸೊರ್ಕಲ್‌, ಸೊಕ್ಕಟ್‌, ಸೊರ್ಕಳಿ (ಕ್ರಿ). ೧. ಶಕ್ತಿಯನ್ನು ಕಳೆದುಕೊಳ್ಳು; 


ಕುಗ್ಗು: ಸಿಂಗದುಲಿಗೇಳ್ದು ಬೆರ್ಚಿ ಬೀದಿವರಿದುರ್ಕಡಗಿ ಸೊರ್ಕಬಟ್‌ದು . . . 

ಬಸವಬ್‌ದಿರ್ಪಾನೆ . . . ತಾವರೆವಡುವಂ ಕಂಡೊಡನದಂ ಪೊಕ್ಕು (ಚಕವಂ. ೯೦-೬). 

ಸೊಕ್ಕಲಟ್‌ : ೨. ಗರ್ವವಿಳಿ; ಸೊಕ್ಕು ಇಲ್ಲವಾಗು: ಆ ಕಾವನ ಬರವಲ್‌ದ 

ಬಲ್‌ಕ್ಕಾವನ ಸೊಕ್ಕಲ್‌ಯದಿನಿಸುಮೇನಿರ್ದಪುದೇ (ಕಬ್ಬಕಾ ೧೭೩). ಸೊರ್ಕಳಿ : ೨. 

ತ್ರಿದಶರ್‌ . . . ಅನುಗೆಟ್ಟರಳ್ಳಿದರ್‌ ಸೊರ್ಕ(ಪಾಳಾಂ. ರ್ಕಿಳಿದರ್‌ (ಗಿರಿಕ. ೬-೭೯). 
[ಸೊರ್ಕು ೬ ಅಬ್‌] 


ಸೊರ್ಕಾಟ (ನಾ). ಸಂತೋಷದಿಂದಾಡುವ ಕುಣಿತ: ಸೋಗೆಯ ಸೊರ್ಕಾ 


(ಪಾಠಾಂ. ಕ್ಯಾ ಟದ ಸೊಂಪಿಂಗನುರಾಗಿಸುತ . .-.ನಿಂದವೆಂಬಂತೆಸೆದಿಹವಭ್ರಪೂಗವಾ 
ಗಿರಿದುರ್ಗದೊಳಗೆ (ಕುರಾಸಾಂ. ೪-೨೦). [ಸೊರ್ಕು + ಆಟ] 


ಸೊರ್ಕಾನ್‌, ಸೊಕ್ಕಾನ್‌ (ಕ್ರಿ). ೧. ಮದವೇರು; ಮದಿಸು: ತಪೋವಿಫ್ನವೇ 


ಮೂರ್ತಿವೆತ್ತಂತಿರೆ ಸೊರ್ಕಾಂತಾನೆಯೈತಂದಪುದು (ಶಾಕುಂತ. ೧೭-೨೩). ಸೊಕ್ಕಾನ್‌: 

೨. ಆಧಿಕ್ಕದಿಂದ ಕೂಡಿರು; ಅತಿಶಯದಿಂದ ಕೂಡಿರು: ಮುಕ್ಕುಳಿಸುವ 

ಜೊಲ್ಲುವಾಯಿಗೆ ಕಡುನೇಹ ಸೊಕ್ಕಾಂತು ಮುತ್ತನಿಕ್ಕುವಳು (ಮೋಹತ. ೧೭-೬೭). 
[ಸೊರ್ಕು 4 ಆನ್‌, 


ಸೊರ್ಕಾನೆ, ಸೊಕ್ಕಾನೆ (ನಾ). ಮದಿಸಿದ ಆನೆ; ಮತ್ತಗಜ: ಕೋಡಗವೇಜ್‌ರ್ದ 


ಸೊರ್ಕಾನೆಯುಮಂ ಕಸಕುಪ್ಪೆಯೊಳ್‌ ತಾಮರೆ ಮೂಡಿದುದಂ . . . ಕಂಡೆಂ 
(ವಡ್ಡಾರಾ. ಉ-೨೯); ಗಿಜ್ಜನೆಯ್ತುವ ಸೊರ್ಕಾನೆಗಳ ಕಾಲ ಸಂಕಲೆಯ ಗೋಸದೊಳಂ 
(ಕಬ್ಬ. ೪೪). ಸೊಕ್ಕಾನೆ: ಪಿರಿದುಂ ತೀಂಟೆತ್ತಿ ಗಂಡಸ್ಮಳಮನನುದಿನಂ ಕಾದ 
ಸೊಕ್ಕಾನೆಗಳ್‌ ಬಂದೊರಸಲ್‌ (ಕಾದಂಪೂ. ೧೨೨); ಸೊಕ್ಕಾನೆ ಕುದುರೆಯ 
ವೈಹಾಳಿಯಂಕಣದಿಕ್ಕೆ ಕಣ್ಮನಕೆ ರಂಜಿಸಿತು (ಮೋಹತ. ೨-೫೫). ([ಸೊರ್ಕು ೬ ಆನೆ) 


ಸೊರ್ಕಾಳ್ತನ (ನಾ). ಅತಿಶಯವಾದ ಪರಾಕ್ರಮ,. - ಶೌರ್ಯ: ಆಗಳುರ್ಕಿನ 


ಸೊರ್ಕಾಳ್ತನದಿಂ ನೀಳ್ದಂಗದಂಗದಂ . . . ದೂದೈೆದಿವಂದು ರಾಯಂಗೆ ಕಾಣಿಸಿಕೊಂಡು 
(ರಾಮಾಶೃ. ೧೪೨-೫). ([ಸೊರ್ಕು 1 ಆಳ್ತನ] 


ಸೊರ್ಕಿಸು, ಸೊಕ್ಕಿಸು (ಕ್ರಿ). ೧. ಮತ್ತುಬರಿಸು; ಮದವೇರಿಸು: ಕುಡಿದೊಡೆ 


ಸೊರ್ಕಿಸದವು ನಾಣ್ಣಿಡಿಸದವು ಮನಕ್ಕಲಂಪನೀವುವು «ಆದಿಪು. ೫-೩೨); ಸಮಸ್ತಜನಮಂ 
ಪುಷ್ಪಾಸವಾಸಾರದುರ್ದಿನದಿಂ ಸೊರ್ಕಿಸುತಂ ಪೊದಬ್ದುದು ಜಗತ್ಕಾಂತಂ ವಸಂತಾಗಮಂ 
(ಕಾದಂಉ. ೭೭೯). ಸೊಕ್ಕಿಸು: ೧. ನಿನ್ನಧರಾಮೃತಪಾನ ಸೊಕ್ಕಿಸದೆ ಮಾಣ್ಣಪುದೇ 
«ಮೋಹತ. ೧೮-೯೧). ಪಿ. ಬೀಗುವಂತೆ ಮಾಡು; ಗರ್ವಿಸುವಂತೆ ಮಾಡು: 
ಐಶ್ವರ್ಯವೆಂತಹನನುಂ ಸೊಕ್ಕಿಸುವುದು (ಪಂಚತಂ. ೧೬೮-೧೦); ನರರ ಸೊಕ್ಕಿಸುವ 


ಸೊರ್ಕು, 


ಸೌಭಾಗ್ಕ ಸೊಕ್ಕಿಸಿತಿಲ್ಲ ಹರೆಯ ಸೊಕ್ಕಿಸಿತಿಲ್ಲ ನಿನ್ನ (ಭರಚ. ೩-೧೧೮). ೩. ಎಚ್ಚರ 
ತಪ್ಪಿಸು; ಮೈಮರೆಯುವಂತೆ ಮಾಡು : ಆತನವಳಂ ತತ್ತುತ್ರರೈವರ್ವೆರಸು 
ಪಾಂಡವಶಾವಸಕ್ಕೆ ತಂದು ವಿನೋದದಿಂ ಸೊಕ್ಕಿಸಿ ನೋಟ್ಟವೆ೨ಂಬ ನೆವದಿಂ 
ಸೊಕ್ಕುಗಳ್ಳನೆಲ್‌ಯಿಸಿ . . . ಅವಂದಿರ್‌ ಪರವಶತೆಯಿಂ ನಿದ್ರೆಗೆಯ್ವುದುಂ (ಮಹಾನೇ. 
೯-೫೪ ವ): ಕೂಟದಿ ನಾಗರಿಕನ ಮಟ್‌ದೊಜಗಿಸಿ ಪೀಠಮುರ್ದನನ ಸೊಕ್ಕಿಪರು 
(ಮೋಹತ. ೧೮-೪೮). ೪. ಸಂತೋಷಗೊಳಿಸು: ಷೋಡಶವಿಧದ ದಾನಂಗಳ ಕುಡುವ 
ಕೈವಾಡ ಭೂಸುರರ ಸೊಕ್ಕಿಸಿತು (ಮೋಹತ. ೧೭-೩೫). [ಸೊರ್ಕು, ಡೆ ಇಸ್ಸು] 
ಸೊರ್ಕು,, ಸೊಕ್ಕು, ಸೊರಗ್ಗು (ಕ್ರಿ). ೧. ಅಮಲೇರು; ಮತ್ತುಬರು; 
ಉನ್ಮತ್ತಗೊಳ್ಳು: ""ಸೊರ್ಕು - ಉನ್ಮಾದೇ'' (ಶಮಧಾ); ಎನ್ನ ನಿನ್ನ ಪತ್ತುಗೆಯ 
ತೊಡರ್ಪದಿಂದು ಪಟ್‌ದತ್ತು ಮನಂ ಬಲ್‌ಕೆಯ್ದೆ ಸೊರ್ಕಿದಾನೆಗೆ ಪಟ್‌ವಂತಿರಿಂದು 
ಪಟ್‌ದತ್ತೆನಗಂ ನಿನಗಂ (ಆದಿಪು ೧೨-೩೭). ೨. ಬೀಗು; ಗರ್ವಿಸು: ಮಲೆಮಲೆದುರ್ಕಿ 
ಸೊರ್ಕಿ ಸಭೆಯೊಳ್‌ ಕುಲಪಾಂಸುಲನೀ ಶಿರೀಷಕೋಮಲೆಯ ವಿಲೋಲನೀಲಕಬರೀ 
ಭರಮಂ ತೆಗೆವಾಗಳ್‌ (ಪಂಪಭಾ. ೭-೫೭); ಪಿರಿಯರಿವರ್‌ ಸರ್ವಜ್ಞರ ದೊರೆಯೆನ್ನದೆ 
ಸೊರ್ಕಿ ಮೂರ್ಪತನದಿಂ ಕಾಣಂ (ಭರ್ಮಾಮೃ. ೯-೧೩೩). ೩. ಮೈಮುರೆ; 
ಎಚ್ಚರವಿಲ್ಲದಿರು; ವಿಸ್ಮತಿಗೊಳ್ಳು: ಅಗರುವ ಧೂಪಧೂಮದೊಳೆ ಸೊರ್ಕಿದ 
ಸೊರ್ಕುಗಳಾಗಳಲ್ಲಿ ತೊಟ್ಟಗೆ ತಿಳಿದಂತೆ (ಆದಿಪು. ೫-೪೩). ೪. ಜಡವಾಗು; 
ಆಲಸ್ಮಹೊಂದು: ತುಂಗಭದ್ರನೆಂಬ ಪೋಡುಂಗಾಅಂ ಸೊರ್ಕಿ ತೂಂಕಡಿಂದಿರುಳ್‌ 
ಕಲ್ತಿಂಗಳ್‌ ಕಡುಗತ್ತಲೆಯೊಳ್‌ ಬಂದು ಕಿಚ್ಚಂ ತಗುಳ್ಹಿ ಪೋದೊಂ (ವಡ್ತಾರಾ. ೧೫೬-೯); 
ಪಗೆಗೊಳೆ ಸೊರ್ಕೆ . . . ನೆರೆದೆಡೆಯೊಳ್‌ ಕಾ(ನಾ)ಡೆ ಪಾವು ಕೊಳ್ಗುಂ ನರನಂ 
(ಲೋಕೋಪ. ೧೦-೨). ೫. ಸ೦ತೋಷಗೊಳ್ಳು; ಉಬ್ಬು: ಸೋಗೆ ಮುಗಿಲ ಕಂಡು 
ಸೊರ್ಕುವಂದದೊಳು (ಹದಿಬ. ೩-೧೪). ಸೊಕ್ಕು : ೧. ಕಮಳಮಧುಪಾನದಿಂ ಸೊಕ್ಕಿದ 
ಮುತ್ತಂಚೆಯ ಧ್ವನಿಗಳಂತೆ ಜರ್ಬುರಮಾದ ಪೊಂಗೆಜ್ಜೆಗಳ ಮೆಲ್ಲುಲಿಯೊಳಂ 
(ಕಾದಂಪೂ. ೬೭); ಸೊಕ್ಕಿದಿಭಂ ಮೃಗಾಧಿಪತಿಯಿರ್ಕೆಗೆ ಬಂದವೊಲಾಂತು ಸೀಟ್ತು 
ಪೋಲ್ಡ್‌ಕ್ಕದೆ ಮಾಣ್ಟೆನೇ (ದಶಕು. ೨-೮); ರಾವ್ತರು ಗಜಲ್‌ ಮಸ್ತಕ ಹಿಳಿಯಲಂಕುಶವಿಕ್ಕಿ 
ಬಿಟ್ಟರು ಸೊಕ್ಕಿದಾನೆಗಳ (ಕುವ್ಮಾದ್ರೋ. ೨-೨೭). ೨. ಮಾಖುಾನ್ತ ವಿದ್ವಿಷ್ಟರನದಟಲೆ 
ಯಲ್ಲಣ್ಣಿಸಲ್ಪಣ್ಣಿಸಲ್ಲ[ಕ್ಕ]ನ ಚಕ್ರಂ ಸೊಕ್ಕೆ (ಸೌಣಣಇ. XX, ೩೧-೨೬;1೦44); 
ಮಹಾಪರಾಧದಲುಕ್ಕಿ ಸೊಕ್ಕುವ ಪಾಪಿಗಹುದೇ ಭಕ್ತಿಯೆಂಬುದು (ಪ್ರಭುಲೀ. ೧೬-೩೯); 
ಸೊಕ್ಕಿದ ಕುಂಭಾಂಡ ರಣದೊಳು . . . ಸಿಕ್ಕಿದನೆನಲಾಗಿ ಜುಣುಗಿ ಮೆಯ್ಕಿಕ್ಕಿದ ಗಗನಸ್ಥಳಕೆ 
(ಮೋಹತ. ೪೦-೬೨). ೩. ಮರ್ದುಗಳಂ ಕೂಟೊಳ್‌ ಬೆರಸಿ ಕೆಯ್ಮಲಿಕ್ಕುವುದುಂ 
ಶ್ರೀಧರಮುನಿನಾಥನವರ ಕಪಟವೃತ್ತಿಯನಜೌಯದುಂಡು ಸೊಕ್ಕಿ . . . ನಿದ್ರೆಗೆಯ್ದುದುಂ 
(ಧರ್ಮಾಮೃ. ೧೧-೧೨೭); ಏನರಿಪುವೆಂ ಧರಣಿಜೆಯ ಕಾಣೆನೆನಲು ಸೊಕ್ಕುತ (ವೆಂಕಾರಾ. 
೫-೫-೧೩). ೪. ತವಕಿಸಿ ಹಂಸಮಂಡಳಿ ಮೃಣಾಳದ ಕೋಮಳದಂಡಕಾಂಡಮಂ ಸವಿದುಚ್‌ೆ 
ಸೊಕ್ಕಿದತ್ತು (ಬಾಧವು. ೪-೬೬); ಭಕ್ಸೃಗಳ ಬಡ್ಡಿಸಿಕೊಳುತುಂಡರು ನೆಟ್‌ ಸೊಕ್ಕುವನಕ 
(ಮೋಷಶ. ೧೮-೩೭). ೬. ಉಲ್ಬಣಿಸು; ಹೆಚ್ಚಾಗು; ತೀವ್ರವಾಗು : ಇಕ್ಕೆಲನ ನೋಡಿ 
ನಡೆಯಲು ಸೊಕ್ಕಿದುದಾ ಗಾಯ (ನನ್ನಚಾ. ೬-೧೪೯). ೩. ಚಿಮ್ಮು; ಉಕ್ಕು; ನೆಗೆ: 
ಅಂಬನಗಲಿಸುತೆದ್ದನಬುಧಿಯ ಸುಜ್‌ದು ಸೊಕ್ಕುವ 'ಶಿಖಿಯವೊಲು ನೀಲ (ತೊರರಾ. 
೬-೧೯-೫೬). ಸೊರಗ್ಗು: ೬. ಸದಮಲಗುಣಿ ತನ್ನ ಬರಿಯ ಪದೆದು ತಿವಿದುಕೊಂಡಾ 
ತನ್ನ ರಕ್ತಮನದಿರದೆ ಬಲಿಗೊಟ್ಟನಾಗ ಆ ವೇಳೆಯೊಳಾ ಗಾಯ ಸೊರಗಿ 
ಮೂರ್ಛೆಯಾವರಿಸಲು ನೆಲಕೊಅಗಿ (ನೇಮಿಸಂ. ೧೦-೧೯೯). 

(ದೇ. 8 ತಮಿ. ಚೊಕ್ಕು, ಚೆರುಕ್ಕು, ಚೊರುಕು; ಮಲ. ಚೊರುಕು; ತುಳು. ಸೊರ್ಕು, 
ಸೊಕ್ಕು; ತೆಲು. ಸೊಕ್ಕು, ಚೊಕ್ಕು] 
ಸೊರ್ಕುು, ಸೊಕ್ಕು (ನಾ). ೧. ಅಮಲು; ಮತ್ತು; ಮದ: 
ಪಾಲ್ಲಡಲೊಳಮಮರ್ದಿನೊಳಂ ಪುಟ್ಟಿದ ಕಳ್ಳ ಸೊರ್ಕಿನೊಳಮುಂತೆ ನಡುಗುವ 
ಬಡನಡುಗಳ್ಲೆ ನಡುಕಮುಮಂ . . . ನುಡಿಗಳ್ಲೆ ತೊದಳುಮುನೆಕ್ಕೆಯಿಂ ತಳೆಯೆ 
(ಪಂಪಭಾ. ೭-೮೧ ವ); ಕಳ್ಳೊಡನೆ ಪುಟ್ಟಿದುದಲಟ್‌ಂ ಸೊರ್ಕುಂ ಅಚ್ಚರಸಿಯರೊಡನೆ 
ಪುಟ್ಟಿದುದಲ್‌ಂ ಪಾಲುಗೆಯ್ದ್ಯಮುಂ ನಿನಗೆ ಸಹಜಮಾಗಿರ್ದುವು (ಗದಾಯು. ೯-೭ ವ). 


೮೭೨೨ 


10 


25 


35 


ಸೊರ್ಕುಂಗಣ್‌ 


೨. ಹೆಮ್ಮೆ; ಕೊಬ್ಬು; ಗರ್ವ: ಕಲಿತನದುರ್ಕು ಜವೃನದ ಸೊರ್ಕು ನಿಜೇಶನ 
ನಚ್ಚು . . . ಕರ್ಣ ನಿನಗುಳ್ಳನಿತೇನೆನಗುಂಟೆ (ಪಂಪಭಾ. ೧೦-೨೩); ಕೌಂತೇಯರಂ 
ಮಚ್ಚರದಿಂ ಕಾರಿಶುರದೊಳ್ಲಿಲ್ಲಿನೆ ತಿರಿಪಿದ ಸೊರ್ಕೀಗಳೇನಾಮದು (ಗದಾಯು. ೩-೪೪). 
೩. ಮೈಮರವು; ವಿಸ್ಮೆತಿ: ಅವರ್ಗೆಲ್ಲಮುಣಿಸಂ ಮಾಡಿ ಸೊರ್ಕಪ್ಪಾಹಾರಮನೂಡಿ 
(ವಡ್ಡಾರಾ. ೧೯೦-೪): ಅಗರುವ ಧೂಪಧೂಮದೊಳ್‌ ಸೊರ್ಕಿದ ಸೊರ್ಕುಗಳಾಗಳಲ್ಲಿ 
ತೊಟ್ಟಿಗೆ ತಿಳಿದಂತೆ (ಆದಿಷು. ೫-೪೩). ೪. ಮತ್ತುಬರಿಸುವ' ಔಷದ; 
ಸೊಕ್ಕುಮದ್ದು: ಗೇಯದೊಳೀಕೆ ಸೊರ್ಕನಿಕ್ಕಿದಳೆನೆ' ಕಳ್ಗೆ ಚಕ್ಕಣಮೆನಿಪ್ಪುದು 
(ಪಂಪಭಾ. ೭-೯೦): ಕಾಡೊಡೆಯಂ ತೋಡಿಲ್ಲದ ತೊಟ್‌ವೇಂಟೆಯಾಡಲೆಳಸುತಿಟ್‌ಗೂಳಿ 
ಹಂಜರಗೂಳಿಡುಗಾಣಂ ಸೊರ್ಕು . . . ಸೂಸುಗೂಳ್ಗೆಳೆಂಬಿವಂ ಕೊಂಡು . . . 
ಪೆರ್ದೊಣ್‌ಗೆಯ್ದಿ (ರಾಜಶೇ. ೫-೧೧೪ ವ) ೫. ಮದೋದಕ; ಮದಜಲ: 
ಬಿಡುತಂದುಗ್ರದ್ಧಿಪಂ ಬಂದು ತಾಂಗುವುದೆಂಬಂದೆಳಮಾವಿನೊಳ್‌ ದ್ವಿಪಮೆ ಗೆತ್ತೇಂ 
ಸೊರ್ಕು ಸೈತಿರ್ಕುಮೇ (ಶಾಂತಿಪು. ೯-೧೪೨); ಅಡಸಿದರಿಕರಿಯ ಘಟೆಯಂ ಪೊಡೆದೊಡೆ 
ಬಿಡದಳಿಗಳಡರೆ ಸೊರ್ಕಿನ ಸೊವಡಿಂದಡಕಿಲಿಡೆ ಪಣ್ತ ನೇಲೌಲ ನಿಡುಗೊಂಬೆನಿಸಿದುದು 
ತೋಳ ಬಾಳ್‌ ತೈಲಪನಾ (ಕಾವ್ಮಸಾ. ೨೪೭). ೬. ಸಂತೋಷ; ಹಿಗ್ಗು: ಪಿಕಕುಲದ 
ಸೊರ್ಕು ಮಧುಕರನಿಕರದ ಮದವರಗಿಳಿಗಳ ಗರ್ವಂ (ಗಿರಿಕ. ೨-೪೫). ಪ. ಠೀವಿ; 
ಗತ್ತು: ಮದೋತ್ಸವದೆ ಕೋಗಿಲೆವೆಣ್‌ ಗಬಪಂ ನೆಗಟ್ಟುವಂತನುವಿಪ ಸೊರ್ಕಿನಿಂ 
ಪಿಕನಿನಾದೆ ಪೆಅಳ್‌ ಗಲಪಂ ನೆಗಲ್ತಿದಳ್‌ (ಕಾವ್ಮಸಾ. ೯೬೪). ಆ. ಅತಿಶಯ; ಹೆಚ್ಚಳ: 
ಮೃಡನಿಂ ಬೀಳ್ಕೊಳುತ್ತೆ ತತ್ಸುಖದ ಸೊರ್ಕಿಂ ದಿವಿಜಕುಜಮಡಿಯಿಡುವ ತೆಅದಿನಲ್ಲಿಂ 
ತಳರ್ದು (ಪಡ್ಮರಾ. ೨-೬೧). ೯. ಶಕ್ತಿ; ಕಸುವು: "ಸೊರ್ಕಬ್‌' ಪರಾ. ಸೊಕ್ಕು: 
೧. ಚರಿಯಿಪ ವನದೇವತೆಯರ ಚರಣಾಲಕ್ಷಕದೆ ಪೊರೆದುವೆನಿಪುವು ಮಧುವಿಂದುಲ್‌ 
ಸೊಕ್ಕನಾಳ್ವ ಕೇರಳಿಯರ ಕದಪಿನ ಬಣ್ಣಮಪ್ಪ ಚೆಂದಳಿರ್ದುಯುಗಲ್‌ (ಕಾದಂಪೂ. ೯೬); 
ತಲೆಗೇಜ್‌ ಸೊಕ್ಕು ತೊನೆವರ್‌ (ಸೋಮೇಶ. ೪೮). ೨. ರಾಜ್ಯದ ಸೊಕ್ಕಿನಲಿ ನೇಕ ಬಂದು 
ಬ್ರಾಹ್ಮಣರ ಮಕ್ಕಳಾಟಿಕೆಯಾಡಿ (ಸಂಭಪ. ೨೬-೧೧೫); ಕಡುಗುದುರೆಯ ಸೊಕ್ಕ 
ಮುಬೌ್‌ಯೆಂದು ಚದುರಂಗದಡಿಯ ಮೇಲ್ದ್ಹಾಯ ಪೇಳಿದಳು (ಕಂನಎ. ೬-೧೨೦); ಇಷ್ಟು 
ಸೊಕ್ಕು ಒಳ್ಳೆಯದಕ್ಕಲ್ಲ (ತೇಮೋಡ. ೯೯). ೩. ಸೊಕ್ಕು ಮುಕ್ಕುಳಿಸಿದಂತಿರ್ದಿರವುಂ 
ಬಟಲ್ಲಂತೆ ಚೋಲ್ಡಂದಮುಂ . . . ಎಂತು ದೊರೆಕೊಳ್ಗುಂ (ಕಾದಂಪೂ. ೭೫೯); ನಿನ್ನವಗೆ 
ತಿಳಿದುದು ಸೊಕ್ಕು ಚಿತ್ತದ ಬವಣಿ ಬೀತುದು (ಕುವ್ಮಾಕ. ೨೦-೧). ೪. ತ್ರಿವಿಧ ಸೋಂಕ 
ತಂದು ಆ ಮಡುವಿನ ಉದಕದಲ್ಲಿ ಒಡಗೂಡಿದಡೆ ಆ ಸೊಕ್ಕು (ಸೋಂಕು) ಮತ್ಸವ 
ಮುಟ್ಟಿದುದಿಲ್ಲ (ಸರ್ವವ. ೫೫-೩೧೩); ನೀನಿಂತು ತಲೆಕೆಳಗಾಗಿ ನಡೆಯುತಿಹೆ . . . 
ಮಅಹುಗಳ ಸೊಕ್ಕನಿಕ್ಕಿಸಿ ಸುಗುಡತನ ಮೆಟ್‌ದು (ಬಸಪು. ೪೨-೧೭); ನಿನಗೆ ವಿಷ 
ತಿನ್ನಿಸೋದಕ್ಕೆ, ಸೊಕ್ಕು ತಿನ್ನಿಸೋದಕ್ಕೆ ನೀನು ಯಾರಿಗೆ ಏನು ಮಾಡಿದ್ದೆ ನಂದಿ? (ಬೆಳುವು. 
೧೯೫). ೫. ಸೊಕ್ಕು ಸರಿಯೆ ಕುಂಭಸ್ಮಲ ಬಿರಿಯಲಂಕುಶದ ಹೊಯಿಲಿಂದ ಬರಿಸುತಿಹರು 
ಸಾಧನೆಯನಂಕದ ಮದಕರಿಗಳಿಗಲ್ಲಿ ಕೋವಿದರು (ಕುರಾಸಾಂ. ೪-೭೦); ಮೆಯ್ಲೊಟ್‌ೌದಾನೆ 
ಸೊಕ್ಕು ಮಾವಿನ ಪಚ್ಚೆಲೆದುಪ್ಪಟಿಯುಡಿಗೆಯೊಳಾ ವನಚರಿಯ ರೊಪ್ಪಿದರು (ಶ್ರೀಪಾಲ. 
೭-೩೬). ಹ. ಸೊಗಸಿನ ಸೊಕ್ಕು ಮಿಕ್ಕು ಹೊಅಗಂ ಮಣಿದು (ಸಿದ್ದರಾ. ೨-೬೭); ಕಮಳದ 
ಸೊಕ್ಕು ಸೋರೆ . . . ಭಾನು ಪಶ್ಚಿಮಪಯೋಧಿಯೊಳೊಯ್ಕನೆ ಮೆಯ್ಕನಿಕ್ಕಿದಂ 
(ಪುಣ್ಕಾಸ್ರ. ೧-೧೧೫). ೮. ನಿಮ್ಮ ಜವ್ವನದ ಸೊಕ್ಕು ರೂಪಿನ ಗಾಡಿ ಜಾಣತನದೊಪ್ಪವೇತಕ್ಕೆ 
ಯೋಗ್ಯಂ ರಮಿಸಿದವರುಂಟೆ (ಹಚಕಾ. ೭-೧೮); ಲಾವಣ್ಕ್ಮಲಹರಿಯ ಸೊಕ್ಕುಗಳ 
ಸುರಸೂಳೆಗೇರಿಗಳೊಳಗೆ ನಡೆತಂದ (ಕುವ್ಮಾಅ. ೭-೮೨). ೧೦. ಮೈಮರೆಸುವ 
ಸಾಮರ್ಥ; ಮೂರ್ಲೆಗೊಳಿಸುವ ಶಕ್ತಿ: ಸರಳ ಸೊಕ್ಕವಗಡಿಸೆ ಕೃಪ 
ಮೈಮಲ್‌ದನತ್ತಲು ದ್ರೋಣನಿತ್ತಲು ಪರಮನಿದ್ರಾಸಕ್ತನಾದನು (ಕುವ್ಮಾಎ. ಓರೀಇ ೯-೮೭). 
೧೧. ಒಂದು ಬಗೆಯ ಸುಗಂಧದ್ರವ್ಯ: "ಮಿಗಸೊಕ್ಕು' ಪರಾ. 

(ಆ ಸೊರ್ಕು,./ತಮಿ. ಚೆರುಕ್ಕು, ಚೊಕ್ಕು; ಮಲ. ಚೊರುಕ್ಕು; ತುಳು. ಸೊರ್ಕ್‌, 
ಸೊರ್ಕು; ತೆಲು. ಚೊಕ್ಕು, ಸೊಕ್ಕು; ಕೊಡ. ಚೊಕ್ಕ್‌] 


45| ಸೊರ್ಕುಂಗಣ್‌, ಸೊಕ್ಕುಗಣ್‌ (ನಾ). ಮಾದಕವಾದ ಕಣ್ಣು: ಸೊಗಯಿಪ 


ಸೊರ್ಕ್ಯುಂಗಣ್ಣಳ ಸುದತಿಯರೀಕ್ಷಿಸಿದರ್‌ ನೃಪನ (ಜಯಕಾ. ೧೦-೫೪). ಸೊಕ್ಕುಗಣ್‌; 


ಸೊರ್ಕುಂಗೋಗಿಲೆ ೮೭೨೩ ಸೊಲ್‌ 


ಸುಕ್ಕುಗುರುಳ ನೀಜ*ಯರ ಸೊಕ್ಕುಗಂಗಳ ರುಚಿ ಸೂಸಲು ನೃಪ ಮುತ್ತನಿಕ್ಕಿದಂದದಿ | | ಸೊರ್ಕುನುಡಿ ನುಡಿಯದಿರ್‌ (ಅಶೃತ್ತಾ. ೬-೧೧೩); ಗರ್ವದಿಂದುರ್ಬಿ ಸೊರ್ಕುನುಡಿ 
ನೊಪ್ಪಿದನು (ನೇಮಿಸಂ. ೩-೯೦). [ಸೊರ್ಕು, 3- ಕಣ್‌) ಯಾಡುವಯ್‌ (ಬದ್ಧಪ್ರ ೫೦-೧೦೯೭). (ಸೊರ್ಕು 1 ನುಡಿ] 
ಸೊರ್ಕುಂಗೋಗಿಲೆ, ಸೊಕ್ಕುಗೋಗಿಲೆ, ಸೊರ್ಕುಕೋಗಿಲೆ, ಸೊರ್ಕುಗೋಗಿಲೆ ಸೊರ್ಕುಮರ್ದು, ಸೊಕ್ಕುಮದ್ದು (ನಾ). (ದತ್ತೂರಿ ಮುಂತಾದುವುಗಳ) 
(ನಾ). ಮದಿಸಿದ ಕೋಗಿಲೆ; ಮತ್ತವಾದ ಕೋಗಿಲೆ : ತಂಬೆಲರ್‌, ಎಳಮಾವು, ಮೈಮರೆಯುವಂತೆ ಮಾಡುವ ಮದ್ದು , - ವಿಸ್ಮತಿಯನ್ನುಂಟುಮಾಡುವ 
ಸೊರ್ಕುಂಗೋಗಿಲೆ - ಇವು ಉಪಸರ್ಗಂ ಬೆರಸಿದ ಶಬ್ದಂಗಳ್‌ (ಕಶಸಾ. ೬೨-೪೧೬). | 5 | ಔಷಧ: ಬಿಡುವಲೆ ಸೊರ್ಕುಮರ್ದು . . . ಗಿಡಗಮೆನಿಪ್ಪಿವಂ ಪಿಡಿದು ಬೇಂಟೆಗೆ ಸಂದ 
ಸೊಕ್ಕುಗೋಗಿಲೆ: (8). ಸೊರ್ಕುಕೋಗಿಲೆ: ಸೊರ್ಕುಕೋಗಿಲೆಯೆಂದುಂ . . . ಪುಳಿಂದರೆಯ್ದಿದರ್‌ (ರಾಜಶೇ. ೫-೫೨). ಸೊಕ್ಕುಮದ್ದು: ಕುಕ್ಕುಟಗಳ ಕಾಲ್ಗೆ 
ಕೆಂಬಾಯ್‌ ತೆಳ್ಗದಂಪೆನಲ್ಕೆ ತಾಮಿವುಪಸರ್ಗಂಗಳ್‌ (ಕಎಕ. ೧೮೩). ಸೊರ್ಕುಗೋಗಿಲೆ: ಚೀಲಾಯುಧವಿಕ್ಕಿ ಸೊಕ್ಕುಮದ್ದಿನ ಗುಟುಕಿತ್ತು ಉಕ್ಕಂದದೆ ಕಾದಿಪರಸುಮಕ್ಕಳ ಮೊತ್ತ 
ಎಳಲತೆಯಿಮ್ಮಾವು ಸೊರ್ಕುಗೋಗಿಲೆಯೆಂದಿಂತಳವಡಲುಪಸರ್ಗಾಖ್ಯಂ (ಚತುನಿ. ೭೨). - ಕಿಕ್ಕಿಲೌದೆಸೆದುದು (ಕಂನವಿ. ೭-೧೨). (ಸೊರ್ಕು 4 ಮರ್ದು]) 


[ಸೊರ್ಕು, * ಕೋಗಿಲೆ] 
ಸೊರ್ಕುಂಜವೃನ, ಸೊಕ್ಕುಂಜವ್ವನ, ಸೊಕ್ಕುಜವ್ವನ, ಸೊರ್ಕುಜವ್ವನ |10| ತೆಂಕಣಗಾಳಿಯ ಸೋಂಕು ಸೊರ್ಕುವೆತ್ತುದು (ಧರ್ಮನಾ. ೧-೭೨). 
(ನಾ). ಉಕ್ಕುತ್ತಿರುವ ಹರೆಯ; ನವತಾರುಣ್ಕ: ಈತನಂತವುರದ [ಸೊರ್ಕು 4 ಪೆಜು] 


| ಸೊರ್ಕುವೆಖ (ಕ್ರಿ). ಅಮಲೇರುವಂತೆ ಮಾಡು; ಮತ್ತೇರಿಸು: ಕಡುಗಾಡಿವೆತ್ತಲೆವ 
ಸೊರ್ಕುಂಜವ್ವನದ ಕನ್ನೆವೆಣ್ಣಳೊಡವೆರೆದು ವನಎಹಾರದೊಳಿರ್ದಂ ದು ಸೊರ್ಕೇಲ್‌ೌಸು (ಕ್ರಿ). ಪರವಶಗೊಳಿಸು; ಮೈಮರೆಸು: ತಂತಿಯನಲೆಗೆಯ್ದ 


೧೨೨-೨೧). ಸೊಕ್ಕುಂಜವ್ವನ: "ಸೊಕ್ಕುಂಜವ್ವನೆ' ಪರಾ. ಸೊಕ್ಕುಜವ್ವನ: ಬೆರಲ್ಲಳ್‌ . . . ಮನಮಂ ಸೋಲಿಸಿ ಸೊರಗಿಸಿ ಸೊರ್ಕೇಲೌಸಿ ಸೊಗಂಬಡಿಸೆ 
ಚಿಕ್ಕಪ್ರಾಯದ ಚೆನ್ನೆ ಸೊಕ್ಕುಜವ್ವನ ರನ್ನೇ (ನವಮೋ. ೩-೪); ಸೊಕ್ಕುಜವ್ವನದ ರಾತ್ರಿರಾಣಿ | | (ಚಕವಂ.೧೬೦-೯). [ಸೊರ್ಕು * ಐಜ್‌ಸು) 

ಮುಸುಗುಡಿಸೆ ಆಯ್ತು ಹಗಲು (ಸೂರ್ಯಪಾ. ೩೪-೧೪). ಸೊರ್ಕುಜವ್ವನ: ನಿನ್ನ | 151 ಸೊರ್ಕೇಲು, ಸೊಕ್ಕೇರು, ಸೊಕ್ಕೇಟು (ಕ್ರಿ). ೧. ಅಮಲೇರು; ಮದಿಸು; 
ಸೊರ್ಕುಜವ್ವನದ ಸೊಬಗನ್ನೊಡ್ಡಿ ಹೀಗೆ ಬೀಸಿರುವ ಕೆಣಕುಕಣ್ಣುಳ್ಳವನನ್ನು ವಾತ್ತವಾಗು: ಅಲರ್ವ್‌ಂಡನುಂಡು ಸೊರ್ಕೇಆ್‌ಯೊಂದಿನಿಸು ಮೆಲ್ಲುಲಿ 
ಎರ್ದೆಗಲಂಕಿ ಗಾಳುಂಗಂಡಿಕೆಗುಬ್ಬಸುತ್ತಿದೆ (ಬೆಟ್ಟಅ. ೧೦-೧೮). [ಸೊರ್ಕು, ನುಣ್ಣೊರಲೊಳುಣ್ಮಲಿಂಚರಂಗೆಯ್ದುತಿರ್ಪಲರ್ವಕ್ಕಿವಳಗದಿಂ . . . ಕೊಳಂಗಳೀ 
| 


ಸೊರ್ಕುಂಜೆರ್ಕು (ನಾ). ಗರ್ವದ ನಾಶ; ದರ್ಪವು ಭಂಗವಾಗುವಿಕೆ: | ಮೆಜ್‌ದುವು (ಪದ್ಮರಾ. ೮-೩೯); ಅಮರಂ ಪೀರ್ದು ಪೊದಟ್ಹ ಕಾರ್ಮುಗಿಲೊ ಮೇಣ್‌ 
ಇಂತಪ್ಪುದುಮುರ್ಕಿನ ಕೇಣಿಯ ಚೂಣಿ ಸೊರ್ಕುಂಚೆರ್ಕಾಗಲೊಡಂ ಕಂಡು ಮಿಂಡೆಲ್ಬ ! | ಸೊರ್ಕೇಅ್‌ ಬಂದಾನೆಯೋ (ಚಕಎ. ೩-೮೪). ಸೊಕ್ಕೇರು : ೨. ಗರ್ವವು ಹೆಚ್ಚಾಗು; 


ಪಡಿವಳರ್‌ . . . ಜವಹುರದ ಪಡಿವಳರಾದರ್‌ (ರಾಮಾಶ್ವ. ೧೪೩-೨೭). ಬ] ಅಹಂಕಾರ ಹೆಚ್ಚಾಗು: ನಿನಗೆ ಈಚೆಗೆ ತುಂಬಾ ಸೊಕ್ಕೇರಿದೆ (ಕೂಢಿ). ಸೊಕ್ಕೇಖುಿ: 
(ಸೊರ್ಕು *- ಜೆರ್ಕು! ೧. ಮನ್ಮಥಗಜಂ ಸೊಕ್ಕೇಆ್‌ . . . ಬಂದುದು ವಸಂತಂ (ಧರ್ಮಾಮೃ. ೧೩-೧೦); 

ಸೊರ್ಕುಕದಡು (ನಾ). ಮದಜಲದ ಕದಡು,- ಬಗ್ಗಡ : `ಆ ವಾರಣದ ... ಸೊಕ್ಕೇಲುವ ಚೇತನಂ ಮಲ”ವ ಮೈ ನಸುದೇಲ್ವ ವಿಲೋಲಲೋಚನಂ (ಉದ್ಭಟ. ೫-೮೦). 
ಉಭಯಕಟತಟದ ಸೊರ್ಕುಕದಡಿನ ತೆರ್ಕೆಗಡಲ್ಲಳೊಕ್ಕೈಸಿ ಜಗಮನಿಕ್ಕಲೆಂದು ೨. ಚಕ್ರಪಾಣಿಯ ದಂಡು ಸೊಕ್ಕೇಟ್‌ ಬರುವಾಗ, ರಕ್ಕಸರು ಕರಿಯನೊಡಗೂಡಿ 
ಮುಹಾವ್ರತಮುನೆತ್ತಿಕೊಂಡ ಕಲ್ಪಾಂತಕಾಳನ ಕೂರ್ಚಜಾಳಂ ಪೆರ್ಚಿಕ್ಕಿ ದೊರೆಯನ್ನು ತಿಕ್ಕಿಬಿಟ್ಟಾರು (ಸರ್ವಜ್ಞ. ೧೦೭೦). ೩. ಅತಿಯಾಗಿ ಸಂತೋಷಗೊಳ್ಳು,- 
ಬೇಲ್‌ ಬೆರ್ಚಿದಂತಿರ್ಪುದು (ಅನಂಪು. ೧೩-೨೧ ವ). [ಸೊರ್ಕು 4 ಕದಡು] 25| ಹಿಗ್ಗು: ಲಿಂಗದಂಘ್ರಿಯ ಮುಂದೆ ತುರಗದಿಂದೊಲಿದಿಳಿದು ತಕ್ಕೆಸಿ ಮುಂಡಾಡಿ 


ಸೊರ್ಕುಗಂಪು (ನಾ). ಮತ್ತೇರಿಸುವಂಥ ಸುವಾಸನೆ: ಅದಿರ್ಗಂತಿಯ ಸೊರ್ಕೊಗೆ (ಕ್ರಿ). ಉಬ್ಬು; ಹೆಚ್ಚು: ಸೊರ್ಕಗೆದಬ್ಬಿಯ ಮಧ್ಯದೊಳುರ್ಕಿದ 
ಸೊರ್ಕುಗಂಪು . . . ಕೇತಕಿಯ ಕೆಂಪೆಸೆಗುಂ ಸಲೆ ಪುಷ್ಪವಾಟಿಯೊಳ್‌ (ಗಿರಿಕ. ೨-೬೧); ಸಿಂಹಳನ ಮದಕಿದೌಷಧಮೆನಿಕುಂ (ರಾಜಶೇ. ೫-೧೨೮). (ಸೊರ್ಕು *- ಒಗೆ] 
ಸುರಯಿಯ ಸೊರ್ಕುಗಂಪು . . . ಚೂತವಲ್ಲರಿಯಲರಚ್ಚಗಂಪು ಬಗೆಗೊಂಡುದು ಸೊಲ್ಫ್‌, ಸೊಲ್ಲು, (ಕ್ರಿ). ೧. ಹೇಳು; ನುಡಿ; ಮಾತಾಡು: ಬಲುಜಲುಚಿನ 
ತದ್ವನದೊಳ್‌ (ರಾಜಶೇ. ೧೦-೧೯). (ಸೊರ್ಕು, 1 ಕಂಪು) 30| ಸೊಲ್ಲಂ ಸೊಲ್ವುದು ನಿನಗೇಂ ಮೊಗ್ಗೆ (ಉದ್ಭದೇ. ಇ-೭೧); ಚೆಲ್ವ ಶಿಶು. . . ಸೊಲ್ವ 

ಸೊರ್ಕುಗೋಗಿಲೆ "ಸೊರ್ಕುಗೋಗಿಲೆ' ನೋ. 

ಸೂರ್ಕುಜವ್ವನ “ಸೊರ್ಕುಂಜವ್ವನ' ನೋ. 

ಸೊರ್ಕುಜವ್ವನಿಗ (ನಾ). ಕೊಬ್ಬಿದ ಯುವಕ; ಉದ್ದತನಾದ ತರುಣ: 
ಮಿಕ್ಕುಟೌದ ನಿಮ್ಮ ಸೊರ್ಕುಜವ್ವನಿಗರಂ ತಿಕ್ಕಿ ತೆಕ್ಕೆಯಾಡುವೆಂ (ರಾಮಾಶ್ವ. ೧೪೨-೨೭). | 

[ಸೊರ್ಕುಜವ್ವನ (< ಸೊರ್ಕುಂಜವ್ವನ) 4- - ಇಗ) 

ಸೊರ್ಕುದವಕ (ನಾ). ಹೆಚ್ಚಾದ ವೇಗ,- ತ್ವರೆ; ಅತಿಶಯವಾದ ರಭಸ: 

` ದ್ಯುಮಣಿಯಸ್ತಾಂಬುಧಿಯೊಳಳ್ಲುವಾ ಮೊದಲೆ ನಾಂ ದೈತ್ಮಲಂಕಾದ್ವೀಪತಟಿಗೆ 


ಸೊರ್ಕುಕೋಗಿಲೆ "ಸೊರ್ಕುಂಗೋಗಿಲೆ' ನೋ. ಸೊಕ್ಕೇಟ್‌ ನೋಡುತಂ (ಮೆಚ್‌ರ. ದೇ. ೭೩-೫). (ಸೊರ್ಕು “- ಏಟು (ಆ ಏಖ್‌)] 
| ಮಾತುಗಳನಾಲಿಸಿ ಮುದ್ದಿಸುವರ್‌ (ಜೈಮಿಭಾ. ೨೮-೨೦). ೨. ವರ್ಣಿಸು; ವಿವರಿಸು: 
( 
| ಭಾಳನಯನಾತುಳಾಮಳಲೀಲೆಗಳಂ ಸೊಲೈನೊಲ್ಲು ಚೌಷಷ್ಠಿಗಳ೦ (ಹಾಲಾಸ್ಮ. 
೧-೧-೮೮). ೩. ಪರಸ್ಪರ ಸಂಭಾಷಿಸು: ಕೆಳದಿಯರೊಳ್‌ ಸೊಲ್ಲದೇಕಾಂತದೊಳ್‌ 
ನಿಲ್ಲದಿರ್‌ (ಜಗಎ. ೧೬-೧೨೭). ೪. ಹೊಗಳು; ಕೊಂಡಾಡು: ಆ ವಿಕ್ರಮಮಂ 


| ಸೊಲ್ವಿನಮಾವರ್ಜಿಸಿದಂ ನಾಲ್ವತ್ತೆರಡಲ್‌ೌಕೆಗಾಳಿಗಂಗಳೊಳೀತಂ (ಪಂಪಭಾ. ೧-೨೫). 


ಸೊಲ್ಲು: ೧. ಸೊಲ್ಲಬೇಕಿನಿತೊಂದನೆನ್ನಂ ಬುಲ್ಲವಿಸಿ ಮರ್ತಕೆ ಜಗತ್ತಯ 
ವಲ್ಲಭನೆ ನೀವಲ್ಲದೊರ್ಬನು ಕರ್ತನಿದ್ದಹನೆ (ಬಸಪು ೨-೪೦); ಬಲ್ಲಿದರುಂಟು 


ಸೇರ್ದಪೆನೆಂದು ಸೊರ್ಕುದವಕದೊಳೆಯ್ದುತಿರೆ (ಶ್ರೀರಾಮಾ. ೪೧೪-೩೭೪). ಮುಂಗುಲಿದೇವನೊಳಗೆಂದು ಸೊಲ್ಲಿದರವರಸುರನಿಗೆ (ಕುರಾಸಾಂ. ೧೮-೫೯). 
[ಸೊರ್ಕು 4 ತವಕ! " (ದೇ. ॥ ತಮಿ. ಚೊಲ್‌; ಮಲ. ಚೊಲ್ಲು; ಪರ್ಜಿ. ಚುಲ್‌] 
ಸೊರ್ಕುನೀರ್‌ (ನಾ). ೧. ಮದಜಲ; ಮದೋದಕ: "“ಸೊರ್ಕುನೀರೆಂದು |40|ಸೊಲ್ಮ್‌, ಸೊಲ್ಲು (ನಾ). ೧. ಮಾತು ;ನುಡಿ : ನೀವೇ ಬಲ್ಲಿರಿ ನಾನಆೌಯೆನಯ್ಮಾ 
ಮದಜಲಂ'' (ಕಶಸಾ. ೫೧-೮೩); ಗಲ್ಲದ ಸೊರ್ಕುನೀರ ಪೊನಲಿಂ ನೆಲೆವೆರ್ಚಿ ಕಡಲ್‌ | ಸೊಲ್ಲಿಂಗತೀತನ ಕಲ್ಲಿಂದಾಹನೆಂಬಯ್ಕಾ (ಮೋಳಿಮಾ. ೫-೧೮); ನೀವುಂ ನಿರ್ಲಜ್ಜರಪ್ಪ 
ತುಳುಂಕೆ . . . ಜಲ್ಲನೆ ತುಂಬಿಗಳ್‌ ಕೆದಆ್‌ ಬಂದುವು ಬಂಕದಿನಂಕದಾನೆಗಳ್‌ | ಸವಣರ ಸೊಲ್ಲಿಂಗೊಳಗಾದುದಕ್ಕೆ ನಾಂ ಬೆಬಐಗಾದೆಂ (ಧರ್ಮಾಮ್ಯ್ಮ ೧-೧೧೧); ಪಾತಕಿಗೆ 
(ಕಬ್ಬ ೨೦೩). ೨. ಹೆಚ್ಚಾದ ನೀರು; ಯಥೇಚ್ಛವಾದ ನೀರು: ಆ ನಳಿನಾಕ್ಷಿಯ | ನುಡಿದ ಸೊಲ್‌ ಪುಸಿಯಹುದು (ಜೈಮಿಭಾ. ೪-೪). ೨. ಕಟ್ಟಿಳೆ; ಅಪ್ಪಣೆ: 
ಲಾವಣ್ಕಾಮೃತಪಾನದಿಂ ಜನದ ಕಣ್ಬಳಗ ಏನೆಂಬೆ ಸೊರ್ಕು([ಪಾಶಾಂ. ಕ್ಯು)ನೀರುಂಡ | | ಲಕ್ಷ್ಮಣನದಾವೆಡೆಯೊಳೆನ್ನ ಸೊಲ್ಸಲಿಸುವನದಾವೆಡೆಯೊಳು ಹಳುವಿನೊಳ್ತನಗಾಗಿ 


ನವೆದನುಜನಾವೆಡೆಯೊಳಳಿದನೇ ಸೌಮಿತ್ರಿ (ಜೈಮಿಭಾ. ೨೧-೪). ಸೊಲ್ಲು: ೧. ನಲ್ಲನವ 
ಕೇಳೆಂದ ವಲ್ಲಭೆಗೆ ಶಿವನೊರೆದ ಸೊಲ್ಲನಾ ಶಿವರಹಸ್ಕಾದಿಗಳೊಳ೦ (ಸಾನಂಚ. ೩-೫೭.); 


ಬಾಳೆಗಳ ಸಂತಾನದಂತುಟ್‌ ಮೈಮಲೌದವು (ಕುರಾಸಾಂ. ೨೧-೬೪). [ಸೊರ್ಕು, *- ನೀರ್‌] | 45 
ಸೊರ್ಕುನುಡಿ (ನಾ). ಗರ್ವದ ಮಾತು; ಸೊಕ್ಕಿನ ಮಡಿ: ದೈವದೊಳ್‌ | 


ಸೊಲಗೆ ೮೭೨೪ 


ಇಲ್ಲಿಹನು ಅಲ್ಲಿಲ್ಲವೆಂಬೀ ಸೊಲ್ಲು ಸಲ್ಲದು (ಹಂಸಾ. ೪೭). ೨. ಫುಲ್ಲಶರಾತ್ಮಸಂಭವ | 
ಕೇಳು ಗುರುಗಳ ಸೊಲ್ಲನುಲ್ಲಂಘಸದೊಡನೆ ಸಲ್ಲಲಿತಾಂಗಿಯ ವರಪಾಣಿವಿಡಿದು | 
ಪೊಂಬಲ್ಲಕ್ಕಿಯೊಳಗೆ ಮಂಡಿಸಿದ (ಮೋಹತ. ೪೧-೩೪). ೩. ನಾದ; ಧ್ವನಿ: ವಾಸಂತಿಕಾ | 
ದೇವಿಯ ಆಲಯದಿಂದ ಪ್ರಭಾತಸೂಚಕ ಮಂಗಳವಾದ್ಕಗಳ ಸೊಲ್ಲು ಕೇಳಬಂದಿತು 
(ಶಾಂತಲಾ. ೧೦೨): ಸೊಲ್ಲು ಎಂಬುದು ನಾದ, ಭಾವದಲ್ಲಿದೆ ಸ್ವಾದ (ಆರಳು. ೪೦೧-೯). | $ 
೪. ಶಬ್ದ; ಪದ: ಒಲಿದೊಮ್ಮೆ ಶಿವ ಶರಣೆನ್ನಿರಯ್ಕಾ ಒಂದು ಸೊಲ್ಲಿಂಗೆ ಮುಕ್ತಿ ಸಿದ್ದಿ 
(ಬಸವ. ೧೮೦); ಸೌಂದರಪುರಾಣದೊಳಗಣೊಂದೊಂದು ಸೊಲ್ಲ ಕ್ರಮದೊಳಾವ 
ವನೊರ್ವನಾಲಿಸಿದೊಡಾತಂಗೆ . . . ಮೋಕ್ಷ ಸಮನಿಪುದು (ಸೌಂದಪು. ೧೩-೫೬). 
೫. ಹೊಗಳಿಕೆ; ಪ್ರಶಂಸೆ: ಸೊಲ್ಲಿಗೆ ತಕ್ಕವನಿಳೆಗೊಬ್ಬ ಭರತೇಶನಲ್ಲವೆ ಹೇಳ 
ರಗಿಳಿಯೆ (ಭರಚ. ೬-೯೩). ೬ . ಕೂಗುವಿಕೆ; ಕರೆ: ಜಗನ್ನಾಥವಿಠಲ ಸೊಲ್ಲನಾಲಿಸಿ | 10 
ಕಂಬದಿಂದಲಿ ಬಂದ ಭಕುತನಿಗೆ (ಜಗದಾ. ೨೩೯). ೭. ವಿಷಯ; ಸ೦ಗತಿ: ಅರ್ಜುನನ 
ವೋಲೆಯ ಸೊಲ್ಲುಗಳನವದರಿಸು (ಸಂಭಪ. ೨೦-೫೧). ಆ. ಜನಪದಗೀತೆ , ದಾಸರ 
ಕೀರ್ತನೆ. ಮೊದಲಾದ ಹಾಡಿನ ಒಂದು ಮುಡಿ: ಅರಸನಾದ ದಾವೀದನ 
ಓಂದು ಕೀರ್ತನೆಯ ಮೊದಲನೆಯ ಸೊಲ್ಲು (ಗೊಲ್ಲೊಥಾ. ೫೪ ಟಿಪ್ಪಣಿ: ಜನಪದ 
ಹಾಡಿಗೆ ಪಲ್ಲವಿ ಅಥವಾ ಸೊಲ್ಲು ಅನಿವಾರ್ಯ (ಕಜಕಾ. ೧೭ ಪ್ರಸ್ತಾವನೆ). 15 
ಸೊಲ್ಲುಸೊಲ್ಲು (ದ್ವಿರುಕ್ತಿ) : ಸೊಲ್ಲು ಸೊಲ್ಲಿಗೆ ಮತ್ಸರಿಸಿ . . . ಬೆಜ್‌ತು 
ಬೀಗುವ ಖುಲ್ಲಗಹುದೇ ಭಕ್ತಿಯೆಂಬುದು (ಪ್ರಧುಲೀ. ೧೬-೩೮); ತಂತಮ್ಮ 
ಸೊಲ್ಲುಸೊಲ್ಲುಗಳೊಳಿನಿದೊಸರೆ . . . ಅಬಲೆಯರ್‌ ಕಣ್ಣೆಸೆದರು (ಚಿಬಪು. ೧೧-೩೯). 
ಸೊಲ್ಲುಕರೆ ಎ ಕೂಗು ಹಾಕು; ಬೊಬ್ಬೆ ಹಾಕು: ಬೈರ ಹೊರಅಂಗಳದಿಂದ 
"ಅಯ್ಕಾ, ಅಯ್ಕಾ' ! ಎಂದು ಎರಚು ಮೂರು ಸೊಲ್ಲು ಕರೆದನು (ಕಾನೂರು. ೪೫೮). 20 
[ಆ ಸೊಲ್‌,./ ತಮಿ. ಮಲ. ಕೊತ. ಚೊಲ್‌; ಕೊಡ. ಬೊಲ್ಡ್‌] 

ಸೊಲಗೆ "ಸೊಲ್ಲಗೈ' ನೋ. 

ಸೊಲಪು (ನಾ). ೧. ಒಯ್ಕಾರ; ಬೆಡಗು: ಓರೆದುರುಬಿನ ಒಲಪು ಸೊಲಪಿಗೆ 
ಯಾರು ಮನವಿಡರು (ಶರಲೀ. ೩೬೩-೫); ಯಾವ ಸೊಲಪಿನ ಸೊಂಪು . . . ಆವ 
ದೇಸಿಯ ಮಾರ್ಗವೆಂದು ಗಿಳಿ ವಿಸ್ತರಿಸಿ ಕೋವಿದೆಯ ಕೊಂಡಾಡಲು (ಲಿಂಗಪು. ೨೫-೩೪). |25 
೨. ಸೋತು ಹೋಗುವಿಕೆ (7): "ಕಾಲ್ಸೊಲಪು' ಪರಾ. 11 

ಸೊಲಿಗೆ "ಸೊಲ್ಲ ಗೆ ನೋ. 

ಸೊಲ್ಲ "ಸೋಲ' ನೋ. | 

ಸೊಲ್ಲಗೈೆ, ಸಲಗ, ಸಲಿಗೆ, ಸಲುಕೆ, ಸಲೆಗೆ, ಸಲ್ಲಗೆ, ಸೊಲಗೆ, ಸೊಲಿಗೆ, 
ಸೊಲ್ಲಿಗೆ, ಸೊಲ್ಲೆಗ, ಸೊಳಗ (ನಾ). ೧. ಧಾನ್ಯ, ದ್ರವಪದಾರ್ಥ 
ಮುಂತಾದುವನ್ನು ಅಳೆಯುವ ಒಂದು ಅಳತೆಯ ಪ್ರಮಾಣ; ಮಾನದ 
ನಾಲ್ಕನೆಯ ಒಂದು ಭಾಗ: "ನಾಲ್ಕು ಸೊಲ್ಲಗೆಗೆ ಮಾನಂ'' (ಮಂಗರಾ. ೧೦೪-೧೧); 
ಎಣ್‌ಯರ್‌ ನೆಲ್ಲಕ್ಕಿ ಸೊಲ್ಲಗೆವಿಟ್ಟು [ಬಿ)ದಿರೂರ್ಸ್ಟರ್ಗ್ಗಸೈೆಅ*ಯ ಮರಿಯಾಗಿ ಕೊಟ್ಟರ್‌ 
(ಎಕ.  (್ಣ). ನಂಜನ. ೧೨೯-೩; 8ನೆಯ ಶತ). ೨. ಒಂದು ಬಗೆಯ ತೆರಿಗೆ(?); 
ಗ್ರಾಮವೆಚ ಬಿಟಿ ಬಿರಾಡ ಸೊಲ್ಲಗೆ ಆಉದೂ ಯಿಲ್ಲ (ಎಕ. ೫. ಮುಳಬಾ. ೧೭೨-೧೫ : 1496); A 
ಬಂಕದೆಆ' ಸಿದ್ದಾಯ ಬಿಟ್ಟಿ ಕೊಟ್ಟಣವನುಪ ಸುಂಕ ಮಲವದಿಕೆ ಸೊಲ್ಲಗೆ . . . ದಂಡ | 
ವುಂಡಿಗೆಗಳು (ಸೀಗಿರಾ. ೨೨-೨೭). ಸಲಗ್ಗೆ : ೧. ಕಮ್ಮಂ ನಾಲ್ವತ್ತಕ್ಕಂ ಬೀಜಂ ಸಲಗೆ | 
ಯೊಂದಲ ಲೆಕ್ಕದಿಂ ವಿಟ್ಟ ಗದ್ದೆ ಸಲಿಗೆಯರ್ಪೃತ್ತು (ಎಕ. ೪1, ಕಡೂರು. ೯೬-೭೨ ; 1141). 
೩. ಒಂದು ಸೊಲಗೆಯಷ್ಟು, ಬೀಜವರಿಯುಳ್ಳ ಭೂಮಿ: ಕೆಚಯ ಕೆಳಗಣ 
ಕೆಬನುಂ ಮೇಲುಮಕ್ಕಿಯುಂ ಸಲಗೆ ಎರಡು ಕೊಳಗ ಹತು ಅಲ್ಲಿಂ ತೆಂಕ ಮಣಲ 
ಗದೆ ಸಲಗೆ ಮೂಡು (ಎಕ.೪! ಕಡೂರು. ೨-೧೮ : ಸು. 10707); ಮೊದಲೇರಿಯ ತೋಟಮಂ | 
ಯಾು ಸಲಗೆ ಗದ್ದೆಯುಂ (ಎಕ. 1೩೩೫-೫೪ ; 1195). ೪. ಅಳತೆ ;ಪ್ರಮಾಣ(?): 
ಎಲೆ ಬಲದೇವ ನೀನೆ ವಲಮಾತನನೀ ತೆಜದಿಂದಮಿಲ್ಲಿ ತಂದ ಲಸದತೀತ | 
ಕಾಲನಿವಹಂಗಳೊಳಿಂತೆ ಸುಡಲ್ಕೆ ಲೆಕ್ಕದಿಂ ಸಲಗಯುದಾದುದು (ನೇಮಿಪು ೧೪-೧೦೩೭). | 
ಸಲಿಗೆ: ೧. ಹೆಲುಹೇ ಕೇಆ'ಯ ಕೆಳಗೆ ಸಲಿಗೆ ೯ (ಎಕ. 20, ಗುಬ್ಬಿ. ೧೧-೪೪; 1226). | 
ಸಲುಕೆ: ೪. ನಿಲುಕಡೆಯೊಳವಟೈಸುವ ಸಲುಕೆಗಳಂತರ್ಗ ಮೊದಲೊಳಂತ್ಮದರಿಕೆಯ | | 


[ಸೊಲ್ಲಿಗೆ "ಸೊಲ್ಲಗೈ' ನೋ. 
[ಸೊಲ್ಲಿಡು (ಕ್ರಿ). ಹೇಳು; ನುಡಿ: ಎಲ್ಲಿಯ ಶಾಸನಮಿನಿತುಮನಿಲ್ಲದುದಂ 


ಸೊಲ್ಲಿಡು 


ಸಲುಕೆಗಳರ್ಫಂ ನಡುವಿರೆ ಸಲುಕೆಯ ವಟಕ್ಕೆ ದೊಡರಾಜನನುಮತದಿಂ (ಭಾಸ್ಕರ. 
೩೩-೩). ಸಲೆಗೆ: ೪. ಕೃಷ್ಣಶಬಮಂ ಪಿಡಿದೆತ್ತಿಕೊಂಡು . . . ಸಂಸ್ಕರಿಸುವಾಗಳ್‌ 
ಈಯಂದದೆ ಮುನ್ನಂ ನೀನೀಯೆಡೆಯೊಳೆ ಸುಟ್ಟೆಯೊಂದು ಸಲೆಗೆ ವರಂ ನಾರಾಯಣರ 
ನೆಂದುದಂ ಬಲಭದ್ರಂ ಕೇಳ್ತು (ಮಹಾನೇ. ೧೬-೭೬). ಸಲ್ಲುಗೆ: ೧. 
ತೋಟಸ್ನಳಗೂಡಿದ ಗದ್ದೆ ಸಲ್ಲಗೆ ಆಜು (ಎಕ. ೪, ಹಾಸಸ್ಯ ೩-೧೧; 1294). ಸೊಲಗೆ: 
೧. ಯೆಂಣ್ನೆಯ ಸೊಡರು ಅತ್ತಿ ಸೊಲಗೆ ಎಂಣ್ನೆ (ಎಕ. ೪1 ತರೀಕೆ. ೮೦-೨೯; 1278); 
ಮಲಹರನ ಬೋನಕ್ಕೆ ನಿಚ್ಚಂ ಹಲಗೆಗಳ ಮೇಲಾಯ್ದು ಕೊಡುವವು ಹಳೆಯ 
ರಾಜನದಕ್ಕಿಯೇ ಮುನ್ನೂರದಜುವತ್ತು ಸೊಲಗೆ (ಬಸಪು ೩೩-೧೩). ೨. ಮನೆವಣ 
ಸೊಲಗೆ ಬಿಟಿ ಯಿನ್ನಿಷ್ಟು ಸರ್ವ್ವೃಮಾನ್ಮವಾಗಿ ಸ್ವರುಚಿಯಿನ್ಹ ಕೊಟ್ಟರು (ಎಕ. 1%, ಕೊಡಗು. 
೫೪-೮; ಸು. 1280). ಸೊಲಿಗೆ: ೧. ಲಿಂಗಕ್ಕೆ ಹನ್ನೆರಡು ಸಾವಿರ ಸೊಲಿ(ಪಾಠಾಂ. ಸಲ]ಗೆ 
ತುಪ್ಪವಂ ನೆರಪಿ ತಂದು (ಸಿದ್ಧರಾ. ೮-೩೯) ; ಒಂದು ಸೊಲಿಗೆ ಮೆಣಸನ್ನು ಅರೆಪಡಿ 
ನೀರೊಳಗೆ ಹಾಕಿ ಸೊಲಿಗೆಯಾಗುವ ಹಾಗೆ ಕಾಸಿ (ಸಕವೈ. ೩೬೦); ಒಂದು ಸೊಲಿಗೆ 
ಅಕ್ಕಿಯಾದರು ಇಲ್ಲ (ಶಿವದ. ೨೦೭-೬). ೨. ಅಲುವಣ ಮನೆವಣ ಬಿಟ್ಟ .ಸೊಲಿಗೆ 
ತೆತ್ತು ಪರಿಹರಿಸಿ ಕೊಟ್ಟು . .. ಯಾ ಧರ್ಮವ ನಡೆಸಿ ಕೊಡುವರು 
(ಎಕ. 111, ತಿರುವು. ೨೭-೪೬; 1290). ಸೊಲ್ಲಿಗೆ : ೧. ಅಧಿಕಾರಿ ಸಜ್ಜನರು ರಾಯರುಂ 
ಕಂಡುಗ ಕೊಳಗ ಬಳ್ಳ ಸೊಲ್ಲಿಗೆಯಿನಿತು ಮೊದಲಾಗಿ ಸ್ನಪನಕೆಂದು ಕೊಂಡು ಬಂದು 
(ಸಿದ್ದರಾ. ೪-೭೧); ಎಣ್ಣೆಯನು ಗಾಣಕ್ಕೆ ನಿಚ್ಚಲು ಅರ್ಧ ಸೊಲ್ಲಿಗೆಯನು ಆದಿತಕ್ಕೆ 
ಎಟ್‌ವದರು (ಸೌಇಇ. 11-1, ೩೩೬-೨೭; 1219). ೨. ಕಾಣಿಕೆಯು ಸೊಲ್ಲಿಗೆ ಪಟ್ಟವಾಸೆಯು 
ಸುಂಕ ಸೋದಿಗೆ ಖಾಣ ಕಡ್ಡಾಯ ಕೊಟ್ಟ ಗುತ್ತಗೆ ವಾರವುಂಟೆಂದು (ಬಸಪು ೨೭-೫೨). 
ಸೊಲ್ಲೆಗ: ೧. ಸೊಲ್ಲೆಗಕ್ಕಿ ಮಾರಣ್ಣನುಂ ಜಂಗಮುಕೆ ಮೃಷ್ಟಾನ್ನವಿಕ್ಕಲು 
(ಚಿಬಪು . ೫೭-೨೯). ಸೊಳಗ .: ೧. ಎಂಣ್ಲೆಯ ಕೊಡಕ್ಕಂ ಸೊಳಗವೆರಡು (ಎಕ. ೪ಃ, 
ಕಡೂರು. ೯೬-೮೭; 1141). "ಸಟ್ಟುಗ್ಮ', "ಸೊಂಟಿಗೆ', "ಸೊಳಸಿಗೆ' ಪರಾ. 
(ದೇ. ॥ ತಮಿ. ಚಲಕ್ಕೆ; ತೆಲು. ಸಲಕ; ಕೊತ. ಸಲ್ಸ್‌] 


ಸೊಲ್ಲಗ್ಗೆ (ನಾ). ಪಗಡೆಯ ದಾಳ: ಕರದ ದಂತದ ಸೊಲ್ಲಗೆಯಲಿ ಯಿಡಲು 


ಭೂತಳಾಧಿಪನ ನೊಸಲೊಡೆದು ಕೆನ್ನೀರ್ಸೂಸೆ (ಲಕ್ಷ್ಮಭಾ. ೪-೩೬). "ಸೊಲ್ಲೆಹ' ಪರಾ. 
(7 


a (ಕ್ರಿ). ಮಾತು ನಿಂತುಹೋಗು: ನಿಮ್ಮ ಸೊಲ್ಲಡಗದೇ ಕೆಡೆದುಕೊಳ್ಳಿ 


(ಚೆಬಪು. ೬-೨೦); ಫುಲ್ಲಮಣಿಯು ಕೂಗಿ ಕೂಗಿ ಗಂಟ್ಲು ಕುಗ್ಗಿ ಸೊಲ್ಲಡಗಿ ಅಳುವುದಕ್ಕೆ 
ತೊಡಗಿದಳು (ದೇವೀಚೌ. ೪೦). [ಸೊಲ್ಮ್‌ 3 ಅಡಗು, (ಆ ಅಡಂಗು, )! 


39 | ಸೊಲ್ಲಣ (ನಾ). ಬೊಬ್ಬೆ; ಕೂಗಾಟ: ತಡಬಡಿಪ ಕಿನ್ನರರ ತಲ್ಲಣದ ಸೊಲ್ಲಣದ 


ಪಡೆಗಳ ಪಲಾಯನದ ಪರವಶದ (ಲಕ್ತ್ಮಭಾ. ೭-೧೯). [ಸೊಲ್‌, + - ಅಣ) 


ಸೊಲ್ಲಣಗು (ಕ್ರಿ). ಎ ಸೊಲ್ಲಡಗು: ಬೆರಗಾಗಿಪುವವೆಲ್ಲ ಪಿರಿತನದ ನೋಟಗಳು 


ಬೆರಗೆ, ಮೈಮರವೆ, ಸೊಲ್ಲಣಗುವುದೆ ಸೊಗಸು (ಮಂಕುಕ. ೪೯೬). 
(ಸೊಲ್ಕ್‌ * ಅಣಗು] 


ಸೊಲ್ಲಣಿಗೆ (ನಾ). ಮಾತು; ನುಡಿ: ರಾಜೇಂದ್ರಸುತೆ ಚಲ್ಲಗಣ್ಣಬಲೆ ದಣ್ಣನೆ ದಣಿದು 


ಸೊಲ್ಲಣಿಗೆಯುಳಿದು ಬೇಸರದಿ ನಿಲಲು (ಚತುಪು. ೨-೬-೬೩). (ಸೊಲ್ಸ್‌ 1 - ಅಣಿಗೈೆ) 


ಸೊಲ್ಲಮೆ (ನಾ). ಮಾತನಾಡದಿರುವಿಕೆ ; ಮೌನ : ನಯವಿರದುವಂ ಸೊಲ್ಜೊಡಂ 


ಸೊಲ್ಲೆ ಸಂಪನ್ನರ್‌ ಫಲವಿರದುವಂ ಸೊಲ್ಲಮೆಯೆ ಲೇಸು (ಕುಅಳ್‌. ೧-೨೦-೭). 
(ಸೊಲ್‌, * - ಅಮ್ಮೆ] 


40 !ಸೊಲ್ಲಖಿ (ಕ್ರಿ). ಮಾತನ್ನು ಅರ್ಥಮಾಡಿಕೊಳ್ಳು ; ಪ್ರಾರ್ಥನೆಯನ್ನು ಆಲಿಸು: 


ಸೊಲ್ಲಟ್‌ವ ಶಿವನ ಬೇಡಿದಡೆ ಬಯಸಿದುದೆಲ್ಲವನು ಕೊಡುವ (ಸರ್ವಜ್ಞ. ೨೪೧). 
[ಸೊಲ್ಕ್‌ + ಆಟ್‌] 


ಬರೆದರೆಂದು ಧರ್ಮದ ಕೇಡಂ ಸೊಲ್ಲಿಡುವ ಪಾಪಿ ಪುಳುಗಳವ ೩೫x ಗೆ ಬಾಯೊಳಗೆ 
ಸತ್ತು ನರಕಕ್ಕಿಳುಗು೦ (ಸೌಇಇ. 1% -;. ೨೪೯-೧೦೨:1147); ಸೊಲ್ಲಿಡಬಾರದ ಪವಣಿಸೆ 


ಸೊಲ್ಲಿಸು ೮೭೨೫ 


ನಿಲ್ಲದ . . . ಸಲ್ಲಲಿತಶಿವೈಕ್ಕಸೌಖ್ಮಮಂ ತಾಳ್ನಿದನೋ (ವೃಷವಿ. ೨೩-೨೮). 
[ಸೊಲ್ಮ್‌ 4 ಇಡು | 

ಸೊಲ್ಲಿಸು (ಕ್ರಿ). ೧. ಹೇಳು; ನುಡಿ; ಮಾತನಾಡು: ವಿಷಮಶರನದಟಲೆದ ಗೆಲ್ಲಂ 
ನಿನ್ನೊಳಲ್ಲದೆ ಸಲ್ಲದೆಂದು ಸೊಲ್ಲಿಸಲ್‌ ಪೋಪಂತೆ . . . ಜಿನಾಲಯಕ್ಕೆ ಪೋಗಿ 
(ಲೀಲಾವ. ೩-೭೮ ವ); ಜೊಲ್ಲು ಸುರಿವ ಮುದ್ದುಮೊಗದಲ್ಲಿ ನಗೆಯಾಂತು ಸೊಲ್ಲಿಸುವನು | 5 
ತೊದಳ್ನುಡಿಯ (ಮೋಹತ. ೧೭-೬೯). ೨. ಹೇಳುವಂತೆ ಮಾಡು; ಹೇಳಿಸು: «8. 
೩. ವಾಚನಮಾಡು; ಪಠನಮಾಡು: ಅತ್ಮಂತ ಜಾಣಗಾತಿಯರು ಸೊಲ್ಲಿಸುವ 
ಸಾಹಿತೃಪಾಠಕಪ್ರಮದೆಯರು ನೃತ್ಯದವರು ತಾಳಮೇಳಸಹಿತ ಬಂತು ಮತ್ತೇಭಗಮನೆ 
ಯಿರ್ದೆಡೆಗೆ (ಮೋಹತ. ೨೭-೧೦). (ಸೊಲ್ಮ್‌ * - ಇಸ್ಕು 

ಸೊಲ್ಲು "ಸೊಲ್‌,' ನೋ. 10 

ಸೊಲ್ಲು "ಸೊಲ್ಮ್‌' ನೋ. 

ಸೊಲ್ಲುಕಟ್ಟು (ನಾ). ಸಂಗೀತ, ನೃತ್ಯಗಳಲ್ಲಿ ಗೀತೆಗಳೊಂದಿಗೆ ಹೇಳುವ 
(ಥಕಥೈ ಮುಂತಾದ) ಶಬ್ದಸಮೂಹ, - ನುಡಿಗಟ್ಟು: ಸುಗಂಧರಾಜೇಂದ್ರ 
ನೊಬ್ಬನೆ ದೊರೆಯೆಂದು ಬಿರುದುವುಳ್ಳ ಪದಪಲ್ಲವಿಗಳ ಸೊಲ್ಲುಕಟ್ಟಿನಿಂ ಕೂಡಿ 
(ಸೌಗಂಧಿ. ೬೭೭-೧೬). 15 

[ಸೊಲ್ಲು (ಆ ಸೊಲ್ಮ್‌) 3” ಕಟ್ಟು./ ತಮಿ. ಚೊಯ್‌ಕಟ್ಟು; ತೆಲು. ಸೋಲ್ಕಟ್ಟು) 

ಸೊಲ್ಲುಗಾತಿ (ನಾ). ಬಹಳ ಮಾತನಾಡುವವಳು;ವಾಚಾಳಿ: ಬಟ್‌ ಸೊಲ್ಲುಗಾತಿ 

ಯೆಂದೆನ್ನ ಮಾತಿಗೆ ಚಿತ್ತ ಕರಗದೆ ಬಾರದಿರ್ದಪೆಯೋ (ಮೋಹತ. ೨೭-೪೯). 
(ಸೊಲ್ಲು (ಆ ಸೊಲ್ಮ್‌) + - ಕಾತ್ಮಿ) 

ಸೊಲ್ಲುಗೊಡು (ಕ್ರಿ). ಹೇಳು; ತಿಳಿಯಪಡಿಸು: ಬಲ್ಲವಿಕೆಯಿಂದಿದನು. ಅರಿಯ್ಕೆ | 20 
ಸೊಲ್ಲುಗೊಡಲಿಕಶಕ್ಕಂ (ಜ್ಞಾನಂ. ೧೫-೧೭); ನೀನರಿತೆಯಾದಡೆ ಕಾಲಹರ ನೀನಾಗ್ವೆ 
ಕೇಳಿ ಸೊಲ್ಲುಗೊಡಲಿಕೆಯುಲ್ಲ (ತಾರಾ. ೬-೭). (ಸೊಲ್ಲು (ಆ ಸೊಲ್ಮ್‌) 4 ಕೊಡು; 

ಸೊಲ್ಲುಜಾಣ (ನಾ). ಮಾತನ್ನು ತಿಳಿದವನು; ವಾಗ್ಮಿ: ಸೊಲ್ಲುಜಾಣರು 
ಭಾಗ್ಯವಂತರು ವಿವೇಕಿಗಳು (ಪ್ರಾಢರಾ. ೧-೩೮). (ಸೊಲ್ಲು (ಆ ಸೊಲ್ಫ್‌) 4 ಜಾಣ) 

ಸೊಲ್ಲುದೋಯು (ಕ್ರಿ). ಎ ಸೊಲ್ಲುಗೊಡು: ಇಂಬಿನ ಕೃತಿಗಳ ನೋಡಲೀ ಕೃತಿ. . . |25 
ಪೊಂಬೆಟ್ಟದೊತ್ತಿನ ಪರುಷದ ಕಣಿ.ತಾನೆಂಬಂತೆ ಸೊಲ್ಲುದೋಯಖುವೆನು (ನಾಗಳು. ೧-೬೦). 

[ಸೊಲ್ಲು (ಆ ಸೊಲ್ಕ್‌) 4 ತೋದು 

ಸೊಲ್ಲೆಗ "ಸೊಲ್ಲಗೆ' ನೋ. ಸ 

ಸೊಲ್ಲೆತ್ತು (ಕ್ರಿ). ಸ್ವರವೆತ್ತು; ದನಿಯೇರಿಸು: ನನ್ನ ಕಣ್ಣಿಗೆ ಬೀಳು ಬಾ! ನೀನು |' 
ಮತ್ತೆ ಸೊಲ್ಲೆತ್ತದಂತೆ ಮಾಡುತ್ತೇನೆ! (ವಚಭಾ. ೧೬೯); ನಾಡೊಳಗೆ ಸೊಲ್ಲೆತ್ತಿ ಜನವು |30 
ಹಾಡುವರು (ಕನ್ನಜಾ. ೨೩೫). (ಸೊಲ್ಮ್‌ *- ಎತ್ತು | 

ಸೊಲ್ಲೆಹ (ನಾ). ಒಂದು ಬಗೆಯ ಕ್ರೀಡೆ; ಜೂಜಾಟ: ಪಗಡೆ ರಾಯ ಬೊಗರಿ 
ಸೊಲ್ಲೆಹ ಬಾರುಗುತ್ತದೊಪ್ಪಿಯ ಸರಿಬೆಸದಿ ಎತ್ತನಾಶವ ಮಾಡುವ ಜೂದುಗಾಅರ 
ಮೊತ್ತವಿರ್ದುದು (ಮೋಹತ. ೨೦-೨೫). "ಸೊಲ್ಲಗ್ಮೆ' ಪರಾ. (71 

ಸೊಲ್ವಿಡಿ (ಕ್ರಿ). ಮಾತನ್ನು ಅನುಸರಿಸು; ಮಾತಿಗೆ ಗಮನಕೊಡು: ಸೊಲ್ಪಿಡಿದು | 35 
ಕೇಳ್‌ ಮುನಿಪ (ಶ್ರೀರಾಮ. ೪-೪೦).  (ಸೊಲ್ಮ್‌ 1 ಪಿಡಿ) 

ಸೊಲ್ವೆಣ್‌ (ನಾ). ಮಾತಿನ ಅಧಿದೇವತೆ; ಸರಸ್ವತಿ: "“ನುಡಿವೆಣ್‌, ಬಾಸೆವೆಣ್‌, 
ಸೊಲೈೆಣ್‌ (ಪಾಕಾಂ. ಸೊಲ್ಲುವೆಣ್ಣು) . .. ಸರಸತಿ - ಈ ೬ ಸರಸ್ವತಿಗೆ ಪೆಸರ್‌'' 
(ಕನ. ೪೮-೧೬). 

ಸೊಲೈಣ್ಣಿನಾಣ್ಮ - ಸರಸ್ವತಿಯ ಒಡೆಯ; ಬ್ರಹ್ಮ: ಸೊಲೈಣ್ಣಿನಾಣ್ಮ 

ನಮರ್ದುಣಿಯೆಆ'ಯನುಂ ಕರ್ವುವಿಲ್ವೊತ್ತನೈಯ ಮೊದಲಾದ ಸಗ್ಗಿಗರೈದೆ ಸಾಲ್ವಿಡಿದು 
ನಿಂದೋಲಗಂ(ಭಾವಚಂ. ೧-೩೦). ಸೊಲೈಣ್ಣೆರೆಯ ನ ಸೊಲೈೆಣ್ಣಿನಾಣ್ಮ : 
ಬಾಂಬೊಳೆದಲೆಯ ಕಾರೊಡಲ ಕೆಳೆಯ ಸೊಲೈೆಣ್ಣೆರೆಯ . . . ಪೊರೆಗೆಮ್ಮನು, 
(ನವಮೋ. ೩೨-೧). [ಸೊಲ್ಕ್‌ + ಪೆಣ್‌) _ 

ಸೊವಡು, ಸವಡು, ಸೊಗಡು (ನಾ). ೧. ಕಂಪು; ವಾಸನೆ: ನಿಂದು ನಿಂದು, 
ನೆಲದ ಸೊವಡನಾರಯ್ದು ಮಸಗಿ ದೆಸೆದೆಸೆಗೆ ವಿಸಟಂಬರಿದು . . . ಗಿಲ್ವನೆಯ್ದುವ 


ಸೊವಡು 


ಸೊರ್ಕಾನೆಗಳ ಕಾಲ ಸಂಕಲೆಯ ಗೋಸದೊಳಂ (ಕಬ್ಬಕಾ. ೪೪); ಇವಲ ದನಿಯೊಳೆ 
ಕಿವಿಗಳನಿವ ಸೊವಡೊಳೆ ಮೂಗಂ . . . ಇವ ಸವಿಯೊಳೆ ರಸನೆಯಂ ಸವಿಗಾಣಿಸಿ 
(ಚಿಕವಂ. ೯-೬). ೨. ಕಟುವಾದ ವಾಸನೆ; ತೀಕ್ಷಗೆಂಧ: ಅದಜ ಪೊಜವೊಬಲ 
ಸಪ್ತಚ್ಛದಗಂಧವ ಸೊವಡು ಮುಟ್ಟೆ ಮದಕರಿಕುಳಮೋವದೆ . . . ಮರವಾಯ್ದಿರ್ಕುಂ 
(ಶಾಂತಿಪು. ೯-೧೪೦); ವನಗಜವೊಕ್ಕವೋಲ್ಮದದ ಕೋಟ್ಸ್‌ಸಜೊಳ್‌ ಕೆಸಯಾಟವಾಡಿ 
ಸೊರ್ಕಿನ ಸೊವಡಿಂಗೆ ಮುತ್ತಿ ಮಮಲೌದುಂಬಿಗಳಿಂಬಿಸೆ (ಅರ್ಧನೇ. ೩-೬೫). 
೩. ಸುವಾಸನೆ; ಸುಗಂಧ: ""ಸೌಸವಂ, ನಜು, ಕಮ್ಮಿತು, ಸೊವಡು, ಕಂಪು, ನಾತಂ, 
ಮಗಮಗಿಸು - ಈ ೭ ಪರಿಮಳಕ್ಕೆ ಪೆಸರ್‌'' (ಕಶಸಾ. ೫೪-೧೬೭); ಕತ್ತುರಿಯ ತಗುಳ್ಹು 
ಪೊಯ್ದ್ವ ಸೊವಡಾ ಸೊವಡೊಳ್‌ ಕಡುಸೊರ್ಕು ಸೊರ್ಕಿಗಾವರಿಸುವ ತುಂಬಿ 
(ಆದಿಪು. ೨-೫); ತುಂಬಿ ಮಲ್ಲಿಗೆಗೆ ಕೂರ್ಪವೊಲೊಪ್ಪೆ ಎಚಿತ್ರಬಂಧದಿಂದೆಸೆದಿರೆ ` ಕಟ್ಟಿ 


` ತಂದು ಸೊವಡಿಲ್ಲದ ಮಾಲೆಗೆ ಕೂಡಲಾರ್ಕುಮೇ (ಅರ್ಧನೇ.೩-೧೦೪). ೪. ದುರ್ವಾಸನೆ; 


ದುರ್ಗಂಧ: ""ಸೊವಡೆನಲ್ಕೆ ಸೊಗಡೆನಲ್‌ ದುರ್ವಾಸನೆಯು'' (ಕಶರ. ೧೧೧); ಆ 
ನಾಗಪತಿ ತುಚ್ಛಸಾಮಜ ಪೂಗದೆ ತಾಂ ಸೊವಡು ನಾರ್ದು ಚರಿಸುತ್ತಿರೆ (ಹಾಲಾಸ್ಮ . 
೧-೩-೧೪). ೫. ಬೆವರು ಮುಂತಾದುವುಗಳಿಂದ ಬೆರೆತು ದೇಹದಿಂಜ 
ಹೊಮ್ಮುವ ವಾಸನೆ: ಪೊಸನಸೆಯ ಸೂವಡನಾಘ್ರಾಣಿಸಿ ಮಣಿಕದ ಮಿಡುಕು 
ಗಚ್ಚೆಯೊಳ್‌ ಮೊಗವೆತ್ತುತ್ತೆಸೆದುದು ವೃಷಂ (ಲೀಲಾಮ ೫-೯೩); ತರುಣಿಯ ಮಾಸಿದಂಗಲತೆ 
೬. ಅಚ್ಚರಿಯೆನಿಪ್ತಂಗದಾ ಸೊವಡು ಜಾಡೃದ ಮೈ ... ಪೇಬವೆ ಮಾಣಿಕವಾಂತ 
ಭಾವಮಂ (ಜಕಶಕು., ೧-೬೦). ೬.(ಆಲಂ) ಸುಳಿವು; ಕುರುಹು; ಜಾಡು: 
ಸಾಮಜದ ಸೊವಡು ಮುಟ್ಟಿದ ಸಾಮಜಶತ್ರುವಿನ ತೆಅದೆ ಗದೆಯಂ ಭರದಿಂ 
ಭೀಮನಳವಡಿಸಿ ಪಿಡಿದು ಮಹಾಮಸಕದಿನೆಯ್ಲ್ದೆವರ್ಪುದುಂ (ಮಹಾನೇ. ೧೩-೨೧); 
ಸೊವಡನಾಲಿಸಿ ಬೆರ್ಚಿ ಬಿಗುರ್ತು ಬೇಗದಿಂ ಸರಳಿಸಿ ಮತ್ತೆ ನಿಂದು ಪೆಅಗಂ ನಡೆ 
ನೋಟ್ಟತಿಭೀತಿ ತಮ್ಮೊಳಚ್ಚರಿವಡೆದಿರ್ಪ ಪುಲ್ಲೆಗಳನೀಕ್ಲಿಸಿದಂ ಭುವನಾಧಿನಾಯಕಂ 
(ದಶಕು. ೨-೧೧೧). ೭. ನೆನಪು; ಸ್ಮರಣೆ: ಹಳುವೊಳು ಹೊಳಲಿನ ಸೊವಡನು ತರುವೀ 
ಹರಿಣದೊಳಾಯ್ತೆ ಮನ (ಹಂಸದ. ೭೩). ಆ. ಕಲ್ಮಷ; ಕಳಂಕ: ವಿಗಡರಜದೊಳಿದ್ದು 
ಸೊವಡು ತಗಲದ ಮನ ನಿನ್ನದೊ (ಅಮತಂ. ೨೮-೫). ಕ. ಅನಾದರ; ಉದಾಸೀನ: 
ಒರ್ವಂಗಂ ಮನಮಿಕ್ಕದಿರ್‌ ಸೊವಡನೆಂದುಂ ಮಾಡದಿರ್ಕೂಟದೊಳ್‌ (ರಾಜಶೇ. 
೧೧-೧೦೯). ೧೦. ಗೀಳು; ವ್ಯಸನ: ಮೃಗಭಕ್ಷಣಂಗೆಯ್ದ ಸೊವಡಿನಿಂದಂ ಪಿರಿದು 
ನಾಲಗೆತೀಂಟೆ ಮಸಗೆ ಬಸವಣ್ಣನಂ ಹರಿಸದಿಂ ನುಂಗಿದೆಯೊ (ಆರಾಚ. ೪-೧೦-೩೯). 
ಸವಡು, : ೩. ಎಕಸಿತಕೇತಕೀಕುಸುಮದೊಳ್ಳವಡಿಂಗೆಳೆದುಂಬಿ ಪಾರೆ (ಶ್ರೀಮಹಾ. ೧-೯೬). 
ಸೊಗಡು: ೧. ಅಡಿಗಡಿಗೆ ಮಾನಿಸರ ಸೊಗಡವಗಡಿಸುತಿದೆ (ಕುವ್ಮಾಅ. ೧-೨೬). 
೨. ಮಡುವಿಡುವ ಮದಸಮುದ್ರದ ಸೊಗಡ ಸೊನೆಗೆ ತಲೆಗೊಡಹಿ ಕೊಕ್ಕರಿಸಿ 
(ಹಚಕಾ. ೫-೩೬); ಸೊಕ್ಕಾನೆಗಳ ಸೊಗಡನುರ್ವಕತ್ತುರಿಯ ಮೃಗದಿಕ್ಕೆಗಳಂ. .. ಅಅಸುವ 
ಕಿರಾತರ್‌ (ಜೈಮಿಭಾ. ೨೮-೪೩). ೪. ""ಸೊವಡೆನಲ್ಕೆ ಸೊಗಡೆನಲ್‌ ದುರ್ವಾಸನೆಯು'' 
(ಕಶರ. ೧೧೧); ಹೀನಸ್ವರದಿಂದಟುಗುಂ ... ಸೊಗಡು ನಾಲುಗುಂ ಪೊಟ್ಟೆಯುಬ್ಬರಿಸುಗುಂ 
(ಬಾಲಟ. ೧೨೭-೪). ೫. ಅವನಿಜೇಶನ ಸೊಗಡನಾಸ್ಟಾದಿಸುವುದಂಜುವುದನಿಲದುಜುಬೆಯಲಿ 
(ತೊರರಾ. ೩-೮-೬೫); ಒಗಡಿಪ ಗಂಧಮುಂ ಸೊಗಡು ನಾಟ್‌ ರಜಸ್ತಲೆಯಪ್ಪ ಭಾವಮಂ 
ಬಗೆಗೊಳುತಿರ್ಪ ಭಾವಕಿಯಂ ಬಣ್ಣಿಸಿದಂ (ಉಾವ್ಮಸಾ. ೩೩೯). ೬. ಕರಿಯ ಸೊಗಡಿನ 
ಮೃಗಪತಿಗೆ ... ನೊಂದ ಹಾವಿಂಗರಸ ಮೈಚಾಚಿದೆಯಲಾ ನೀನು (ಕುವ್ಮಾಸ. ೧೬-೪); 
ಹುಲಿಯಿದ್ದಾಗ ಗಾಳಿ ಅದರ ' ಮೇಲಿಂದ ಹಸುವಿನ ಕಡೆಗೆ ಬೀಸುತ್ತದೆ. ಇದರಿಂದ 
ಹಸುವಿಗೆ ಹುಲಿಯ” ಸೊಗಡು ಗೊತ್ತಾಗಿ ಅದು ಓಡಿಹೋಗಬಹುದು (ಶಬ್ದವ. ೮). 
ಆ. ರಾಜಕುಲದ ನೃಪರ ಸಾಧುಚಾರಿತ್ರಮೆನ್ನಿಂದೆ ಸೊಗಡಾಗದಂತಾದರಿಸಿ ನೀವೆ 
ಕಾರುಣ್ಕದಿಂ ಮಾಳ್ಪುದು (ಜೈಮಿಭಾ. ೨-೨೪). ೯. ಈ ಇಷ್ಟಸಿದ್ದಿಯಂ ಭರವಸದಿ 
ಮಾಡಿಕೊಡುವೀ ಫಲಕ್ಕೆಲೆ ಸೊಗಡು ಮಾಳ್ಬುದೆ (ಸಮ್ಮಕೌ. ೧೦-೫೦). ೧೦. ಬಗೆಯನವ 
ಶಕುನವ ಮೃಗವೃದ ಸೊಗಡಿ!ಪಾಶ್ಚಾಂ. ಸಿ]ನಲಿ ಸಿಲುಕಿದ ಮನೋವೃತ್ತಿಗಳೊಳುಂಟೆ 
ಎವೇಕಧರ್ಮವಚಾರವಿಸ್ತಾರ (ಕವ್ಮಾಅ. ೧೩-೨೨). ೧೧. ತಾಜಾ ಅವರೆಕಾಯಿಯ 
ಸೊನೆಯ ಕಂಪು: ಅವರೆಯ ಕಾಯ ಸೊಗಡು ಎನ್ನುವಲ್ಲಿ ಇದರ ಮೂಲ ಅರ್ಥ 


ಸೊವಡುವಸೆ ೮೭೨೬ ಸೊಳ್ಳೆ ಪರದೆ 


ಉಳಿದಿದೆ (ನಮ್ಮನು. ೧೩೭); ಸೊನೆ ಅವರೇಕಾಯಿಯ ಸೊಗಡು ಅಲ್ಲಿಯ ಗಾಳಿಯಲ್ಲಿಲ್ಲಾ ಹೊಸ್ಲಿರ (ನಾ): ಶಾಶ್ವತವಾದುದು: ನಿರಂತರವಾದುದು: ಈ ಸುಖವು 
ಹರಡಿತ್ತು (ಇಣಿನೋ. ೧೩). ೧೨. ಬನಿ; ಸಾರ; ಸತ್ತ್ವ: ಮೂಲದ ಸೊಗಸು ನಮಗೇನು ಸೊಸ್ಲಿರ ಮೋಸವಿದು ನಂಬಲ್ಕಿದಾಗದು (ಯಚೋರ. ೧೨೩). 
ಸೊಗಡುಗಳು ಆವಿಯಾಗಿ ತೇಲಿಹೋಗದಂತೆ . . . ಈ ಕಾರ್ಯವನ್ನು ಸಾಂಗಗೊಳಿಸಿ (ಸಂ. ಸುಸ್ಥಿರ] 

ಸಫಲರಾಗಿದ್ದಾರೆ «ಸಾಹಓಿಪ್ರ. ೩1, ಪ್ರಸ್ತಾವನೆ); ಆಡುನುಡಿಯ ಸೊಗಡನ್ನು ಹೊತ್ತ ಈ ಸೊಳಕ "ತೊಳಂಕು' ನೋ. 

ಸಾಹಿತ್ಯ ಎಷ್ಟು ಪ್ರಾಚೀನ ? (ದ್ರಾಎಎ. ೭೬). ೧೩. ಸೋಂಕು; ಸಂಪರ್ಕ : ಮೋಷಕೆ | 5 | ಸೊಳಗ "ಸೊಲ್ಲಗೈ' ನೋ. 

ತೆಅಹಿಲ್ಲ ಮದದ ಸೊಗಡು ಹೊದ್ದದು ಮತ್ಸರಕ್ಕಿಂಬಲ್ಲ (ಬಳು. ಜ-೫೬); ಕಮ್ಮ | | ಸೊಳಸ ಸೊಳಸ `"ಸೊಳಸಿ' ನೋ. : 

ಸೊಗಡಳಿದು ನಿತ್ಕಸುಖ ಸಂಭವಿಪುದದರಿಂದ ಜಗದೀಶನಂ .ಬಿಡದೆ ನೆನೆ ಮನವೆ ಸೊಳಸಗೆ “ಸೊಳಸಿಗೆ' ನೋ. 

(ವೆಂಕಾರಾ. ೨-೧೯-೪೨). ೧೪. ಗಾಢತೆ; ತೀವ್ರತೆ; ಆಧಿಕ್ಕ: ದುವಿತದ ಸೊಗಡಿಗಂಜಿ | |ಸೊಳಸಿ, ಸೊಡಸಿ, ಸೊಳಸ (ನಾ). ಒಂದು ಅಳತೆಯ ಪ್ರಮಾಣ : ನಂದಾದೀವಿಗೆಗೆ 


ದರೋ ಪೃಥಾಸುತರ್‌ (ಕುವ್ಮಾಸ. ೧೫-೪೭); ಅಷ್ಟಮದಗಳ ಸೊಗಡ ಸೊಕ್ಕಿನ ದಷ್ಟ | ಸೊಳಸಿಯ ಪ್ರಮಾಣದ ಸೊಂಟಿಗೆಯ ಗಾಣದಲೊಂದು ಸೊಂಟಿಗೆಯೆಣ್ನೆಯಂ . . . 
ವಿಲ್ಲದ ಮೂಅವಸ್ತೆಯ . . . ಖಂಡಿಸಿದ (ಪ್ರಭುಲೀ. ೨೩-೫೨); ಸಿಟ್ಟು ಸಿಡುಕಿನ | 10] ಕೊಟ್ಟರ್‌ (ಸೌಣಇ 1. ೧೪೪-೧೭; 1098); ಕೋಟೀಶ್ವರದೇವರ ನಣವೇದ್ಮಕೆ*ದಿನ 
ಸೊಗಡು ತಾಕಿ ತಾಕಿ ಬಹಳಾಯ್ತು ನನಗೆ (ಕನಕ. ೧೦೨). ೧೫. ಪ್ರಖರತೆ; ತೀಕ್ಷ್ಣತೆ: | ಒಂದಕ್ಕಂ ಅಕ್ಕಿ ನಾಡ ಹಾನಿ ಮೂಲಜ ಲೆಕ್ಕದಲು ತುಪ್ಪ ಸೊಳಸಿ (ಸಾಇಇ. 1%- 8, 
ಬಾಯಂ ತೆಗೆಯೆ ಭುಗಿಲಿಡುವ ರೌದ್ರತೆಗೆ ಬಳಸಿ ಕವಿದು ಮುಂದುಗೆಡಸುವ ಸೊಗಡ ೪೧೭-೨೫: 1377). ಸೊಡಸಿ : ತುಪ್ಪ ದಿನ ಒಂದಕ್ಕಂ ಸೊಡಸಿಯ ಲೆಕ್ಕದಲು ವರ್ಷ 
ಸೋಂಕಿಂಗೆ . . . ಹೆದಟ್‌ (ಸಿದ್ದರಾ. ೫-೧೫); ಬಿಗಿದ ತಿಮಿರದ ಕೆಚ್ಚು ಸೂರ್ಯನ ಸೊಗಡು | ಒಂದಕೆ ತುಪ್ಪ ತೆಂಗು ತೊಂಬತ್ತಕ್ಕಂ ಕಾಟಿ ಗದ್ಮಾಣ ಅಇದು (ಸೌಣಇ. (-, ೪೧೭-೨೬: 
ಹೊಯ್ದರೆ ಮುರಿಯದೇ (ಕುವ್ಮಾಕ. ೧-೨೨). ೧೬. ಶೌರ್ಯ; ಬಲ: ಮದನಹರ 1377). ಸೊಳಸ: ಕೇದಾರದೇವರ ನಂದಾದೀವಿಗೆಗೆ ಗಾಣದೊಳು ಸೊಳಸ ೧ ಯೆಣ್ಣೆ 
ಶ್ರೀಕಾಂತ ಬ್ರಹ್ಮರು ಹುದುಗಿ ಕೆಡದಪರೆಮ್ಮ ಸೊಗಡಿಗೆ ( ಅಂಬಿಕಾ. ೧೮-೨೦). ೧೭. ಬಿಂಕ; | 15 ಯೆಲ್ಲಾ ಕಾಲಕಂ ನಡೆವಂತಾಗಿ ಬಿಟ್ಟರು (ಸೌಇಇ, xx .೪೪-೨೪; ಸು. 100); 
ಬಿಗುಮಾನ: ಬೇಸಜದೆ ಬೆಂಬಿಡದೆ ಕಂಗೆಟ್ಟೋಸರಿಸದೊಲು ಸೊಗಡು ಮಾಡದೆ | | ಎಣ್ಣೆಯ ಕೊಡಕ್ಕೆ ಸೊಳಸವೆರಡು ತುಪ್ಪದ ಕೊಡಕ್ಕೆ ಸೊ(ಳಸ)ವೆರಡು (ಎಇ. 1೧, 
(ಸದ್ಗುರು. ೩-೧); ಜನಪನಾಗುತ ನೀನು ಶೌರ್ಯ ಮಾತಾಡದೆನ್ನೊಳಗೆ ಸೊಗಡು | | ೨೮-೨೫14); ಸಮಸ್ತ ದವಸದಲುಂ ಕೊಟ್ಟಲ್ಲಿ ಹೊಂಗೆ ಸೊಳಸ ೨ ಕೊಂಡಲ್ಲಿ 
ಏನು (ಹಮಚ. ೧೬೯). (ಜೇ. 8 ತಮಿ. ಚುವಟು; ಮಲ. ಚುವಡು। ಸೊಳಸ ೨ (ಸೌಇಇ. xi. ೨೯೭-೫೬೭; 1177). 1] 


ಸೊವಡುವಸೆ (ನಾ). ವಾಸನೆಯುಳ್ಳ ಕೊಬ್ಬು ,- ನೆಣ: ಕಿಮುಟ್ಸ್‌ ಸೊವಡುವಸೆಯಂ  |ಸೊಳಸಿಂಗೆ "ಸೊಳಸಿಗೆ' ನೋ. 
ಪಿಂಡಿ ಜವನೆರ್ಮೆವೋರಿಗೆಆ'ತಂಗುಡುವೆವು (ರಾಮಾಶ್ವ. ೮೧-೧೫೫). : " (ಸೊವಡು * ಬಸ) |ಐ|ಸೊಳಸಿಗೆ, ಸೊಳಸಗೆ, ಸೊಳಸಿಂಗೆ (ನಾ). ಎ ಸೊಳಸಿ : ([ಮ]ಹಾಜನಮುಮಿರ್ದ್ದು 


ಸೊಸಣಿ (ನಾ). ಒಂದು ಕ್ಷುದ್ರದೇವತೆಯ ಹೆಸರು: ಮಾರಿ ಮಸಣಿ ಸೊಸಣಿ ಮ್ಯೂಜು ಸೊಳಸಿಗೆ ಗೊ 2೦೮೬ (ಸೌಇಇ. ೫-1 ೭೨-೬೨; 107); ಗಾಣದಲು ಸೊಳಸಿಗೆ 
ಮೊದಲಾದ ದೈತ್ಮರುಂ ವರಮನೀಗುಮೆಂಬಾಹೆಯೊಳ್‌ ಓರ್ವರಂ ಕಂಡೊರ್ವರೆಆಗುವುದುಂ ; ಯೆಂಣೆಯಂ ಸಲಿಸುವರು (ಎಕ. ೪1. ಸೊರಬ. ೨೪೯-೪೬; 1065); ಗಾಣದಲೆಣ್ನೆಸೊಳಿಸಿಗೆ -೧' 
. ದೇವತಾಮೂಢಂ (ಪದ್ಮಸಾ. ॥ ೮೨೦ ವ). (7) ಮೂಲಸ್ತಾನದೇವರಿಗೆ ಗದ್ದೆ ಖಂಡುಗ ೧ (ಸೋಣ. ೫-4 ೨೩೬-೬೩; 1139). ಸೊಳಸಗೆ : 
ಸೊಸನಕಬ್ಬೆ (ನಾ). ಒಂದು ಕ್ರುದ್ರದೇವತೆಯ ಹೆಸರು: ಮಾರಿಕಟ್ಟೆ ಮಸಣಕಬ್ಬೆ | | ಸೋಮವಾರದಲಿ ನಿವಾಳಿಗೆ ಗಾಣಕ್ಕೆ ಯೆಣ್ಣೆ ಸೊಳಸಗೆ ಯೆರಡು (ಮುಂಬರಾ. ೫. 
ಸೊಸನಕಬ್ಬೆ ಮೊದಲಾದ ವ್ಮಂತರಂಗಳುಂ (ಕ್ರಾವಕಾ. ೧೦೪-೨೨). "ಸೊಸಣಿ' ಪರಾ. [ss `೧೫-೪೭:1223). ಸೊಳಸಿಂಗೆ : ನಖರೇಸ್ವರದೇವರ ನನ್ಹಾದೀವಿಗೆಗೆ (ಊ]ರಲು ಮೂಲು 
(? + ಅಬ್ಬೆ; ಗಾಣ (ಪೊರಗಾಗೆ]ನಿತು ಗಾಣಮಾದೊಡೆ ಗಾಣದಲೆಣ್ಲೆ ಸೊಳಸಿಂಗೆವೊನ್ನು (ಸೌಇಇ. 1೫, 
ಸೊಸಿವಿಸೆ (ನಾ).(?): ಸೋಜಿಗಮಾಗಿದೆ ಸೊಸಿವಿಸೆ ಮೂಜಗದೊಳಮಿಲ್ಲವೆಮ್ಮ | | ೧೧೨-೨೦; 1072). "ಸೊಲ್ಲಗೈ' ಪರಾ. (ಎ ಸೊಳಸಿ) 
ಪಿರಿಯರಮನೆಯೊಳ್‌ ರಾಜರಸರ ಮುದುಪರಸರ ತೇಜದ ರಾಣಿಯರೊಳಿಲ್ಲವೀಪರಿ | [ಸೊಳ್ಳೆ "ಸೊಳ್ಳೆ' ನೋ. 
ಪದುಳಂ (ಚಕವಿ. ೪-೩೧); ""ಹೆರಿಗೆ'' (ಪ್ರಭಣ್ಣ).. [?] ಸೊಳ್ಳೆ 'ತೊಳ್ಳೆ' ನೋ. 
ಸೊಸೆ (ನಾ). ಮಗನ ಹೆಂಡತಿ: "“ಸ್ನುಷಾ, ಜನೀ, ಪುತ್ರವಧೂ;, ವಧೂಃ - ಈ ೪ |30 ಸೊಳ್ಳೆ, ತೊಳ್ಳೆ, ಸೊಳೆ (ನಾ). ೧. ಮೂಗಿನ ಹೊರಳೆ,- ಹೊಳ್ಳಿ; 
ಸೊಸೆ'' (ಹಲಾಯು. ೮೩-೩೫೦); ರತ್ನೆಕಂಬಳಂಗಳಂ . . . ಮೂವತ್ತೆರಡು ಖಂಡಂಗಳಂ ನಾಸಾರಂದ್ರ: ಕೋಪದಿಂದ ಕಬಳಿಸುವಂತೆ ಮೂಗು ಸೊಳ್ಳೆಗಳಿಂದ ಉಸುರುಗಳಂ 
ಮಾಡಿ ಮೂವತ್ತಿರ್ವರ್‌ ಸೊಸೆವಿರ್ಕಳ್ಲೆ ಪಚ್ಚುಗೊಟ್ಟೊಡೆ (ವಡ್ಡಾರಾ. ೨೫-೨೮); ನಿಮ್ಮ ಬಿಟ್ಟು (ಸೌಗಂಧಿ. ೨೦೦-೯೦); ದುಃಖಾವೇಶದಿಂದ . .. ಮೂಗಿನ ಸೊಳ್ಳೆಗಳು ದೊಡ್ಡ 
ಸೊಸೆ ಸಾಕ್ಸಾತ್‌ ಲಕ್ಷ್ಮಿಯ ಹಾಗಿದಾಳಮ್ಮ (ದೂಬೆಟ್ಟ. ೫೭); ಅತ್ತೆಗೊಂದು ಕಾಲ, ವಾದವು (ಖುಂದಂ. ೭). ತೊಳ್ಳೆ : ೧. ನರವಾಸನೆಯಿಂದ ನನ್ನ ಮೂಗಿನ ತೊಳೆ ಒಡೆದು 
ಸೊಸೆಗೊಂದು ಕಾಲ (ಗಾದ). | | ಹೋಗುತ್ತಿದೆ (ನಚಭಾ, ೩೬). ೨. ತೂತು; ರಂಧ್ರ: (6. ಸೊಳ್ಳೆ : ೧. ಮೂಗಿನ 
ಸೊಸೆಮುದ್ದು ಎ ಪ್ರೀತಿಯ ಸೊಸೆ: ಅತ್ತೆಯ ಸೊಸೆಮುದ್ದು ಚೊಚ್ಚಿಲ ಬಸಿರಿ ನೀ |35 | ಸೊಳೆ, ಹೊಳ್ಳೆ (ಮುಂಬಯಿ. ಕಿ. ೪-೮೩). (ದೇ. 8 ತಮಿ. ತೊಳ್ಳೈ; ಕೊಡ. ಚೊಳ್ಳೆ] 
ಎದೆ ತೆರೆದೆ (ಸಖೀಗೀ. ೯-೬೯). [ಆ ಸಂ. ಸ್ನುಷಾ। [ಸೊಳ್ಳೆ (ನಾ). ಒಂದು ಬಗೆಯ ಕೀಟ ಮಶಕ: ತಗುಣೆ, ಸೊಳ್ಳೆ ಮೊದಲಾದುವು 
ಸೊಸೆತನ (ನಾ). ಸೊಸೆಯಾಗಿರುವಿಕೆ: ದ್ರೌಪದಿ... ಕುಂತಿಯ ಬಳಿಯ ಕುಳಿತುಟ್‌ ನಿದ್ರೋಪಾಸಕರನ್ನು ಚೆನ್ನಾಗಿಯೇ ಬಾಧಿಸುತ್ತಿದ್ದಿರಬೇಕು (ನಂಟರು. ೪೨); ತಿಲಕರು 
ಕಾಲನೊತ್ತಿದಳಾಗ ಸೊಸೆತನದಿ (ಸಂಭವ. ೩೨-೧೮). - . ೬ ಚರ್ಚೆ ನಡೆಯಿಸುತ್ತಿದ್ದರೆಂದರೆ, ಅವರಿಗೆ ಜೈಲಿನಲ್ಲಿದ್ದ ತಿಗಣೆ, ಸೊಳ್ಳೆಗಳ ಕಾಟ 
ಸೊಸೆತನ ಮಾಡು. ಎ ಸೊಸೆಯಾಗಿ ಬಾಳು; ಸೊಸೆಯಾಗಿರು: ತಂದೋರ ಗೊತ್ತಾಗುತ್ತಲೆ ಇರಲಿಲ್ಲ (ಸ್ವಾವೀರ. ೫೨). 
ಮನೇಲಿ ಚೆನ್ನಾಗಿ ಸೊಸೆತನ ಮಾಡುತ್ತಿ (ಚೆಂಗಾಳ್ವ. ೨೩೦). (ಸೊಸೆ 3- - ತನ] : [40 ಸೊಳ್ಳೆಯ ಪರದೆ ಎ ಸೊಳ್ಳೆಪರದೆ : ಶುಭ್ರವಾದ ಸೊಳ್ಳೆಯ ಪರದೆ (ರಂಗಕ. ೬೦). 
ಸೊಸ್ತ (ನಾ). ನೆಮ್ಮದಿ; ಸುಖ: ಸೊಸ್ತದೊಳೂಟವ ಮಾಡಿ ಕೈದೊಳೆವನ್ನಕಸ್ತ ` ` (-- ತಮಿ . ಚುಳ್ಳಾನ್‌ ಎ ಒಂಗು ಬಗೆಯ ಸೊಳ್ಳೆ] 
ಮಿಸಿದ ಕರ್ಮಸಾಕ್ಷಿ (ಮೋಹತ. ೨೨-೩). | ಸಂ. ಸ್ವಸ್ಥ) [ಸೊಳ್ಳೆ "ಸೆಳ್ಳ ನೋ. 
ಸೊಸ್ತಿ (ನಾ). ಒಳ್ಳೆಯದು, ಕ್ಷೇಮ, ಮಂಗಳ ಮುಂತಾದ ಶುಭವನ್ನು | [ಸೊಳ್ಳೆ (ನಾ). ಒಂದು ಬಗೆಯ ಆಟ: ಪಗಡೆ ಸೋಗುಳಿ ನೆತ್ತ ಚದುರಂಗ 
ಸೂಚಿಸುವ ಮುತು: ಸೊಸ್ತಿ ಶ್ರೀ(ಮ]ತು . . . ಶ್ರೀವೀರಕುಲಶೇಖರದೇವರಸರು ಸೊಳ್ಳೆ ಡೊಂಪೆಗಳಾಟಕಾಲರೊಪ್ಪಿಹರು (ಮೋಇಪು. ೧-೫೨). (7 


(ಕಣ . 11, ೫-೧; 1346); ಸೊಸ್ತಿಯಲ್ಲಿ ಕೇಳುವನು ಕಲ್ಲುನು ಕಟ್ಟದ್ದು ನಿಲ್ಲಿಸಿ (ಎಕ೪॥, | ಆ |ಸೊಳ್ಳೆ ಪರದೆ ಫನಾ). ಸೊಳ್ಳೆಗಳನ್ನು ನಿವಾರಿಸಲು ಹಾಸಿಗೆಯ ಸುತ್ತಲೂ 
ಶಿವಮೊ.೧೦೮-೨೨; 1558). [ಆ ಸಂ. ಸ್ವಸ್ತಿ! ಪ್ರಾ. ಸತ್ತಿ, ಸೋತ್ಠಿ) ಕಟ್ಟುವ, ಸಣ್ಣಸಣ್ಣ ರಂಧ್ರಗಳಿಂದ ಕೂಡಿರುವ ಪರದೆ; ಮಚ್ಚರದಾನಿ; 


ಸೋಕ 


ರಾತ್ರಿವೇಳೆಯಲ್ಲಿ ಸೊಳ್ಳೆ ಪರದ ಕಟ್ಟಿಕೊಂಡು ಮಲಗಬೇಕು (ಗೃಹಎ. ೧೮೬): ಆಳು ಬಂದು | 
ಮಂಚದ ಮೇಲೆ ದಪ್ಪನ್ನ ಗಾದಿ ಹಾಕಿ ಸೊಳ್ಳೆಪರದೆ ಕಟ್ಟಿ. ಸಿದ್ದ | 


ದು 


ಮಾಡಿದ್ದಾನೆ ನ ೨೪೬). [ಸೊಳ್ಳೆ 1 ಪರದೆ। 
ಸೊಆ್‌ 'ನುಟ್‌' ನೋ. 
ಸೋ. ಸೋಯು. ಸೋಟ್ರೈ, ಸೋಹು ಕ್ರಿ). ಸೋದು (ಭೂತನ್ಮೂ). :5 


ಲೀಲಾಕಮಲಮನೆ ಲೀಲೆಯಿಂ ತಿರಿಪಿದಾಗಲ್‌ ತಿರಿವೆಸಲ್ಲಿಳ್‌ ಮುಸುಜುವ ಮಧುಕರಂಗಳಂ 
ಸೋಯೆ (ಅದವ ೪-೭೦); ಪಥಿಕರ್‌ ಗಿಳಿ ಸೋವಬಲಾಜನಂಗಳಂ ಕಣ್ಣೆಮೆಯಿಕ್ಕದೀಕ್ಷಿಸೆ ! 
*-ಎ೨೦೭೬); ಮದಾಳಿಯನೋಪದೆ  ಸೋವುತುಂ (ಪುಷ್ಪವು. ೧೦-೬೭). 
೨. (ಬೇಟೆಗಾಗಿ ಪ್ರಾಣಿಗಳನ್ನು) ಅಡಗಿರುವ ಪೊದೆ ಇತ್ಮಾದಿ ಸ್ತಳಗಳಿಂದ 
ಎಬ್ಬಸಿ ಹೊರಡಿಸು: ಅಗಲ್ಲಿದಪನೆನ್ನಂ ಭಾತ್ರನವ್ಮಾಜದಿಂ ಮೃಗಮಂ ಸೋಯ | 
ಬಟಲ್ಬುವಂತೆ ಮೃಗತೃಷ್ಠಾದರ್ಶನವ್ನಾಜದಿಂ (ಲೀಲಾವ. ೫-೩); ಅಬ್ಬರದ ಕಾಂತಾರ 
ಮೊಳಗಿವರಬ್ಬಲಸುತೈದಿದರು ಸೋವು!ವಾಉಂ. ಹು।ತ ಸಕಲಮೃಗಕುಲವ (ತೂರರಾ. 
೩ ೧:೬). ೩. ಕಳೆ; ಹೋಗಲಾಡಿಸು: ಶರಣೆಂದು ಕಂಡರಂ ಕರುಣದಿಂ ಕಾವರುಂ | _ 
ಐರುದಿಂಗೆ ಬೀಗುವರ ಹರಣವಂ ಸೋವರುಂ (ಸೌ. 1%, ೨೯೬ -೨೩; 1176); ತೀವಿದಾ | 5. 
ಸೋಯು: ೨. 
ಹುಲಿಯನ್ನು ಸೋಯುಜಔವರು ಬಲ್ಲಿನವರ ಕಡೆಗೆ ಅದನ್ನು ಆಟ್ಟುವುದೆಂದೂ: . | 
ಸೋಯುವವರ ರಕ್ಷಣೆಗಾಗಿ ಕೋವಿಯಿದ್ದವರು ಕೆಲವರು ಅವರನ್ನು ಹಿಂಬಾಲಿಸಬೇಕೆಂದೂ 
ತೀರ್ಮಾನ ಮಾಡಿದರು (ಪಂಜಪಂ. ೩೨). ಸೋವ್ರು: ೧. ಬಾಲಚಂದ್ರನೆಂಬ ಕವಣೆಯಂ 
ಪಿಡಿದು ಪ್ರಪಂಚುವೆಂಬ ಹಕ್ಕಿಯಂ ಸೋವಿ (ಸರ್ವವ. ೧೦೬-೫೬೮); ತನುಗಂಪಿಗೆಳಸಿ | 20. 
ಬಂದೆಅಗುವಳಿತತಿಯ ಕರವನಜದೊಳ್ಳಿಡಿದ, ನೀಲಾಬ್ವಧಿಂ .ಸೋವುತ`(ಚಿಬಪು ೭-೧೪). |' 
೨. ಕುತ್ತುಅಂ ಸೋವಿ([ಜಾಠಾಂ. ದಿ] ಸೆಟ್‌ಗೆದಲು" ಬೆಳ್ಳಾರ ಬಿಗಿ (ಸೋಮಚ., ೩-೬); 
ಬಂದುದು ಶಬರಸೇನೆ ಬಳಿಕ ಸೊಪ್ಪುಸೊಪ್ಪುಗಳ ಮೆಳೆಮೆಳೆಗಳಂ ಸೋವುತ್ತೆ 
ಮೃಗಮೃಗಂಗಳಂ ಕೆಡಹಿದರ್ಕಾನನದೊಳ್‌ (ಜೈಮಿಭಾ. ೨೮-೪೧). ೩. ಶಲಭ ಸೋವು | | 
ವರಾರೊ ದೀಪ ಬೆಳಗುವರಾರೊ (ಕರುತ್ರಾ ೮೫-೩). ಸೋಹ: ೧. ಗೊಲ್ಲವೆಣ್ಣುಗಳು [25 | 
ಕಡುಗಾಡಿಯಿಂ ಒಂದು ಸೋಹುತಿಹರು ನೆಲ್ಲ ಮಡಿಗಳಿಗಿಳಿವ ಗಿಳಿಗಳ (ಕುರಾಸಾಂ. ೨-೩೬); | | 
ಪಾಮರಿ ಗಿಳಿಗಳ ಸೋಹಲು ನಖಗಳ ಕೋಮಬಲಕಿರಣ -ಪಸರಿಸೆ .ತಾಮರಸದ 
ಬಳ್ಳಿಯೆಂದಂಚೆವಲೌಗಳು ತಾ ಮುಸುಕಿದವು ಕೆಯ್ರೊಲದಿ (ವರ್ಧಚ. ೧-೫೫). | 
೨. ತೊಪ್ಪಕೊಪ್ಪನೆ ಪರಯ ಕಲ್ಲೊಳು ತಪ್ಪಲಿಡುತಂ ಸೋಹುತಂ ಹರಿತಪ್ಪ ಕೆಲವಾಡು |. 
ಗಳನು. ಹೊಡೆದು (೬ ೨೦ ೧೯); ಮೇಹುಗಾಡಿನೊಳವಗ ಮೈ ಮಿಗೆ ಸೋಹಿದರೆ. I 
ಸುಚ್ರಲೆಯ ಸುಬ್ಬಲೆಯಾಹವದಲೇ ತೋಳ. ತಕ್ಕಯ ತೋಟಿ ತೇಗುವರೆ (ಕುವ್ಮಾಳ. | 
ಇಒ ೧೭3: ಅಡ್ಡವಿಸಿ ಸೋಹಿದರು ಕೋಣನ ದೊಡ್ಡುಗಳ'ದಂತಿಗಳ (ತೊರರಾ. ೩-೩-೧೨). |: | 
೪. ತಿರುಗಿಸು; ಓಡುವಂತೆ ಮಾಡು: ತಜ್ಜಗದ ಜೀವದ ಸುಕೃತ ದುಷ್ಕೃತವ.! | 
ಓಹರಿಕಯಲಿ ತಂದು ಭವದಲಿ ಸೋಹಿ ಸುಳಿಸುವನೀ ಚರಾಚರ ಜೋಹವಿದು | | 


೧. ಅಟ್ಟು; ಓಡಿಸು; ನಿವಾರಿಸು: *'ಸೋದುದೆ ಸೋಹಿದುದು'' (ಚತುನಿ. 1 
ಸ 


ಸ್‌ುರಾಮೂ 


10 


ದ್ವಾಂತಮಂ ಸೋವಿದಂ ಮೂಡಿ ಚಂದ್ರಂ' (ಉದ್ದಟ. ೫-೧೪). - 


ನಿಜಲೀಲೆಯಾ ಹೆರಿಗೆಂದನಾ ಭೀಷ್ಮ (ಕುವ್ಮಾಸ. ೯-೯). ಆ. ತಿಳಿ; ಅರಿ: ಆ ಹರಿಯ |35 | 


ವರಮಹಿಮೆಯಾದುದು ಸೋಹಿ ಮುನಿಕುಲ ಸ್ತುತಿಸಲಜ್‌ಯದು (ಸಂಭಪ. ೪-೩೧). 
(ದೇ. 8 ತೆಲು. ಚೋಪು; ಪರ್ಜಿ. ಚೊದ್ರ್‌; ಗಡಬ. ಚೋಯ್‌। | 

, (ನಾ). ೧. ಸೋಬಾನೆ ಎಂಬ ನುಡಿಯ ಸಂಕ್ಷಿಪ್ತರೂಪ; 
ಸೋಬಾನೆಪದಗಳ ಕೊನೆಯಲ್ಲಿ ಗುಂಪಾಗಿ: “ಹೇಳುವ ಮಾತು: ಮಲ್ಲಿಗಿ ಈ | 
ಹೂವು ಎಲ್ಲಿದ್ದು ಬೆಳೆದರೇನೆ ಮಲ್ಲಿ ಕಾರ್ಜು ನನ ನೆನೆಯಾದ ಹೋ! 6 ನಗೀ. ೧೧); 
ಎ ದನಿ ಮುತ್ತ (ನ ಸರವ ತೆಗೆದಂತೆ ಸೋ (ನನ್ನೂರು. ೭೫). ೨. (ಆಲಂ) ಒಪ್ಪಿಗೆ; | 
t 


| 

| 

| 

Gs: `ಹಸೋಗೊಡು' ಪರಾ. | | 
| 

| 

| 


ಸೋ ಅನ್ನು ವ (ಆಲಂ) ಅನುಮತಿಸು; ದನಿಗೂಡಿಸು : ನಾನೂ ದನಿಗೂಟ್ಬು ಕ 

ಸೋ ಅಂದೆ (ಸುವಸಂ. ೧೦). | 

ಸೋಂಕಿತ (ನಾ). 
ಶೋಭಿ1ತವೇನೊ. 


ಖಟ್ಟಿದುದು;. ಸ್ಪರ್ಶವಾಡುಡು: 
ಅಸೋರಕಿತವೇನೊ ಹುಟ್ಟುವುದಿಲ್ಲಾಗಿ 


ಷಿ 


ಸೋಲಕಿಗವಾರಂ. 


1 
ಹೊಂದುವುದಿಲ್ಲ | 


೮೭೨೭ 


`ಸಮಾಪದಲ್ಲೇ ಇರುವ ಆಪತ್ತು : ಎನಗೆ ವಸುದೇವಂ .. 
` ಮೃತ್ತು (ಬಗವಿ: ೫-೬೦). 
| ಸೋಂಕು, ಸೋಕು, 


, (ತವರಾ. ೩-೯೧): ತೆ೦ಕಣಗಾಳಿ ಸೋಂಕಿದೊಡಮೊಳ್ನುಡಿಗೇಳ್ದೊಡಂ . . . 


" ಸಿಡಿಲು ಸೋಂಕಿ ಬರ್ದುಂಕಿದ ಮೊಲ್ಲೆಯ ಮುಗುಳೆ (ನಂಬಿರ. ೨-೫೮). 


_ ನಮ್ಮ ಶಿವ ಕೆಂಡವ ಸೋಕಲು ಅಳುವೃಲ್ಲೊ ಖೋಡಿ (ಪುರಂದ'.೧-೧೮೭-೪); 


ಸೋಂಕ್ಕು 


(ಅವಚಂ.ಕ. ೨೦೬ -೫೭೫); ಆ ಪರಿಮಳಗಳೆನ್ನ ನಾಸಿಕವ ಮುಟ್ಟಿದವು ಏಪರಿಯಲ 
ರ್ಪಿಸಲು ಬಹುದಂಗ ಸೋಂಕಿದವು ಅಂಗ ಸೋಂ(!ಪಾಡಾಂ. ಸೊಂ)ಕಿತ ಲಿಂಗ 


ನೊಲ್ಲನರ್ಪಿತವಹುದೆ (ದೀಕ್ನಾಬೋ..೯೯-೨೬). [ಆ ಸೋಂಕು | 


ಸೋಂಕಿಲ್‌, ಸೋಗಲು, ಸೋಗಿಲ್‌, ಸೋಗಿಲು, ಸೋವಿಲು (ನಾ). 


೧. ಮಡಿಲು; ಉಡಿ: ಜಯಾವತಿ ತನ್ನ ಸೋಂಕಿಲ ಮೇಗಿಟ್ಟಾಡಿಸುತಿರ್ಪ ಕೂಸಂ 
೬ ೬. , ಕಂಡು (ವಡ್ಡಾರಾ. ೪೪-೨೧); ರಾಧೆಯೆಂಬ ತನ್ನ ನಲ್ಲಳ ಸೋಂಕಿಲೊಳ್‌ 
ಕೂಸನಿಟ್ಟೊಡೆ (ಪಂಪಭಾ. ೧-೯೬ ವ). ೨. ಉಟ್ಟ ಸೀರೆ, ಪಂಚೆ ಮೊದಲಾದುವುಗಳ 
ಮುಂಭಾಗದಲ್ಲಿ ಚೀಲದಂತೆ ಮಾಡಿದ ಸೆರಗಿನ ಭಾಗ: ಆಲದ ಪಣ್ಣಳಂ 
ತಾನೆಯಾಯ್ಡು ಸೋಂಕಿಲಂ ತೀವಿಕೊಂಡಾಗಳ್‌ «ವಡ್ಡಾರಾ. ೧೫೯೫೯); ಅವರೆಯ 
ಪಂದಳಿರ್ಗಳ್ನಡೆಗೇಡು ಮಾಡೆ ಸೋಂಕಿಲ ಕೊಲ್‌ತೀವಿ ಕಟ್ಟೆ (ಲೀಲಾವ. ೫-೧೦೦). 
ಸೋಗಲು: ೧. ಪಾಪಿ ಹೊಟ್ಟೆಯಲ್ಲಿ ಬೆಳೆಯುವುದು ಪುಣ್ಯ್ಮಾತಗಿತ್ತಿ ಸೋಗಲಲ್ಲಿ 
ಬೆಳೆಯಲಿ (ಗಾದ). ಸೋಗಿಲ್‌: ೧." "ತೆರೆಪೊಡೆಯೆಂದುಂ ಸೋಗಿಲೆಂದುಂ ಮಡಿಲ್‌'' _ 


`(ಕಶಸಾ. ೬೬-೩೯೬); ಒ೦ದು ಬಾಳರವಿ ತನ್ನಯ ಸೋಗಿಲ ಮೇಗೆ ರಾಗದಿಂ ಪೊಡರ್ವುದಂ 


. ಸತಿ ಕಂಡೊಸೆದಳ್‌ ನಿಶಾಂತದೊಳ್‌ (ಪಂಪಭಾ. ೧-೧೪೦). ೩. ನಡು; ಟೊಂಕ: 
ಮುನ್ನಿನಂತೋಲೆಯಂ ಮುದ್ರಿಸಿ ಧನಕೀರ್ತಿಯ ಸೋಗಿಲೊಳಿಕ್ಕಿ ತನ್ನ ವಾಸಕ್ಕೆ ಪೋದಳ್‌ 
ಸೋಗಿಲು: ೧. ಶಿಶುವ ಸೋಗಿಲೊಳಿಟ್ಟು ಮಾತೆಯ 
ಬಲಗೊಂಡಳೊಸೆದು ಮೂವಳಸಂ (ಶಾಂತೀಚ. ೭ ೬೮): ಶಿಶುವನಾ ತಾಯ್‌ ಸೋಗಿಲಿಗೆ 
ಸೇರಿಸುವಮೊಲು ತಕ್ಕೆಸಿ ತಂದನು (ತೊರರಾ. ೬-೨೪-೪೬). ೩. ಸೋಗಿಲಿನ ಈ ಸಬಳದಿಂದ 
ಗೋಣನ್ನು ಕರಕರನೆ ನಾನೆ ಕೊಯ್ದುಕೊಂಡು ದಂಚನೆಯನ್ನು ವಿಧಿಸಿಕೊಂಡೇನು? 
(ಸಮಾ. ೧೯೭): ಸೋವಿಲು: ೧. ಸೋವಿಲೊಳಿರ್ದ ಮಗುವ ಕಾಣದಾ ಸತಿ... 
ಶೋಕಾವೇಶದೊಳಗಿರುತಿರಲು (ನೇಮಿಸಂ. ೧೮-೨೬), 2೨. ಆ ರತ್ನಸಮಿತಿಯಲ್ಲಿಗೆ 
ತರಲ್ಕಿ ೦ತುರಿವ್‌ ಕೆಂಡವಾಯ್ತೆನಲವಂ ಕುಡೆ ಮುನ್ನಿನಂತವನ ಸೋವಿಲೊಳು 
ದೇದೀಪ್ಮಮಾನಮಂ ಪಡೆದ ರತ್ನಗಳಾದುವು (ಸಮ್ಮಕೌ. ೭-೩೯). 

ಸೋಂಕಿಲ ಕಿಡಿ ವ (ಆಲಂ) ಮಡಿಲಿನಲ್ಲಿರುವ ಬೆಂಕಿ; ಸೆರಗಿನ ಕೆಂಡ; 
- ಸೋಂಕಿಲ ಕಿಡಿ ನಣ್ಣಿನ 


(ಧರ್ಮಾಮ್ಮ. ೧೦-೧೩೧). 


(ಕ್ರಿ). ೧. ತಾಗು; ಮುಟ್ಟು; ಸ್ಪರ್ಶಿಸು: ಆಂ 
ಸಂಭ್ಯ್ಮಾರಾಗದೊಳಲ್‌ಯದೆ ಮದವಾರಣಮಂ ಸೋಂಕಿ ಕೆಲದೊಳೊಯನೆ ಪೋದೆಂ 
ನೆನೆವುದೆನ್ನ 
ಮನಂ ವನವಾಸಿದೇಶಮಂ (ಪಂಪಭಾ.೪: ೩೦). ೨. ಹಾಯು; ಅಪ್ಪಳಿಸು; ಬಡಿ: ಆ 
ಶೃಂಗಿಯಿಂ ಶ್ರಿಂಗಿಯಂ ಸೋಕುವಂತೆ ಸೋಂಕಿ ಪೋಪಾಗಳ್‌ (ಕಣ. 1, ೨೫೨-೨೩: 1165): 
೩. ಮೆಟ್ಟು; 
ಹಿಡಿ; ತಗುಲಿಕೆ ಇಳ್ಳು : ಪಿಡಿದುದು ಪುಲಿ ಗಾಳಿ ಸೋಂಕಿದತ್ತು ಪಿಶಾಚಂ ತೊಡರ್ದುದು 
. ಎನೆ ಸಿರಿಯೊಳೆರಸುಗಳ್‌ ಮೆಯ್ಕಲೌಯರ್‌ (ಕಾಂದಪೂ. ೫೬೩): ತೆಅಪುವಡೆದಡಸಿ 
ರುಜೆ ಮೆಯ್ದಟುಗುವಿನಮವುಂಕಿ ಸೋಂಕಿ ನಿ:ಕರುಣತೆಯಿಂ (ಸುಕುಮು ೨-೧೧). ೪. ನಡೆ; _ 
ಸಂಚರಿಸು: ಆ ಬಾಲಕಂ ಬಾಲದುಡಿಗೆಗಳಂ ತೊಟ್ಟು ನಡೆಗಲ್ತೊಂದು ದಿವಸಂ 
ಗೋವ್ರಜಂಗಳೊಳ್‌ ಸೋಂಕುವುದನಾಂ ಕಂಡು (ಪಂಚತಂ. ೧೮೭-೯); ಎಡದತ್ತ ಸಲ್ವೊಡದು 
ನಾಡಿಯೊಳಂ ಕೆಟಗೊತ್ತಿ ಸೋಂಕಿ ಮಧ್ಯದೊಳೆಸಗುತ್ತಮಿರ್ಪೊಡ ಶುಭಾವಹಂ 
ಕೂಡು; ಸಂಭೋಗಿಸು: ಆಂಕಿದ ಕುಚ ತೋಳುಗಳ 
ಗಲ್ಲದೆಡೆಯ ನಖಾಂಕಿತ ಪಲ್ಲರ್ಚಿದುವೇ ಸೋಂಕಿದ ಖೂಳನದಾವನೊ ತೋಜ್‌ಂದು 
ಉುಂಕಿಸಿದಳು ತಾಯಿ ಮಗಳ (ಮೋಹತ. ೧೮-೭೬). ಸೋಕು: ೧. ಚರಣ ಸೋಕಲು 
ಸಿಯಹಲೈಯನಿರದೆ ಕಾಯ್ದೆ (ಕುಷ್ಮಾಸ. ಓರಿಇ.೬ ೨೭); ಕೆಂಡಗಣ್ಣ ನೊಸಲೊಳಗಿಟ್ಟ 


(ಲೋಕೋಪ. ೧೦-೭). ೫. 


ಸೋಕಿ 
ದವರ ದುರಿತವ ಪರಿಹರಿಸುತ ಶ್ರೀಕಾವೇರಿಯೊಪ್ಪಿಹಳು (ಕಂನಎ. ೨-೧೭). ೨. ಆ ಶೃಂಗಿಯಿಂ 
ಶ್ರಿಂಗಿಯಂ ಸೋಕುವಂತೆ ಸೋಂಕಿ ಪೋಪಾಗಳ್‌ (ಕಣ 1, ೨೫-೨೩; 1196). ೩. ನಿನ್ನ 
ನಾವನು ಪೂರ್ವಕಾಲದಲಿ ನೆನೆದ ಮನುಜನ ಮನದೆ-ತಾ ಕಲಿ ತನಗೆ ಸೋಕದೆ ಪೋಗಲಿ 


ಸೋಂಕು 


(ಸಂಭವ. ೫-೬೨); ಮಾನಿನಿ ಒಬ್ಬ ಸಂನ್ಯಾಸಿಯ ಕಂಡು ಧೇನಿಸಿ ಕೂಸೆಂದೆತ್ತ ಬರಲು ಏನು | 
ಗಾಳಿ ಅವರಿಗೆ ಸೋಕಿತೆ ಎಂದು ಪುರಂದರವಿಠಲ ತನ್ನೊಳು ನಗುತಿದ್ದನು (ಪುರಂದ. 
೧-೧೧೧-೯). ೬. ಉಂಟಾಗು; ಒದಗು: ಸೋಕುವುದು ಮೆಯ್ಮಜವೆ ಮಲಯ | 
ನೋಕರಿಸುವುದು ಚಿತ್ತವೃತ್ತಿ :ಕುಮ್ಮಾಆ. ೯ -೬); ಏಕಪತ್ನೀವ್ರತ ಸುಭಾಷಿತ ಸೋಕಿಹುದು | 
ನಮ್ಮುವನು (ತೊರರಾ. ೩-೪-೧೩). 
(ಟೀ. ॥ ತುಳು. ಸೋಂಕು, ಸೋಕು; ತೆಲು. 
ಹೋಂಕ್ಕು, ಸು೧ಲ್ಮ, ಸೊಂಕು. ಸೋಸ್ಕು (ನಾ). ೧. ಸ್ಪರ್ಶ: ಮುಟ್ಟುವಿಕೆ: | 
ಸೋಂಕಿನೊಳ್‌ ನಲಿವ ನಲ್ಲಳಲಂಪನೊಡರ್ಚೆ (ಆದಿಷ್ಯ. ೨-೪೧); ಕಾಬರಿಗೆ ಕಂಗಳಿಗೆ 
ಅಸಾಧ್ಮ ಮುಟ್ಟುವರೆ ಸೋಂಕಿಂಗಸಾಧ್ಮ (ಶೂನ್ಮಸಂ. ೯೫-೧೨); ಹಾಡನೊಲಿದಾಲಿಸಿದ 
ಕಿವಿಗೆ ಹೂಲೆಯಿಲ್ಲ ಸೋಂಕಿಂಗೆ ಹೊಲೆಯುಂಟಾಯ್ತೆ (ಹಚಕಾ. ೭-೧೯). | 
೨. (ದವ್ವ ಮುಂತಾದುವು) ಹಿಡಿಯುವಿಕೆ; ಮೆಟ್ಟುವಿಕೆ: ದರ್ಪಕನಂದೆನಿಸುವ | ' 
ಗ್ರಹ ನೋಂಕಿಂದಲೂಪ್ರವಡಗಿ ಧೃತಿಗುಂದಿ ಕರ್ಪುರಗಂಧಿಯಿರಲು (ಅಂಜಚ. ೫-೧೯) | 
೩. ಒಡನಾಟ; ಸಂಪರ್ಕ: ತಮಗೇಕೆ ರಂಭಾದಿಗಳ ಸೋಂಕೆಂದುದು ಸುರಸ್ತೋಮ 
(ಕುವ್ಮಾಅ. ೭-೮೭); ಆ' ತರುಣಿಯರ ತನುಪರಿಮಳದ ಸೋಂಕಿನಲಿ ಸುತ್ತಲು ಪರಿಮಳಿಸಿ । . 
ದುದು ತರು (ತೊರರಾ. ೧-೫-೪೫); ನನ್ನೂರು ಯಾವ ಹೊರಗಡೆಯ ಸೋಂಕೂ ಇಲ್ಲದೆ [36 
. ಸ್ವಾತಂತ್ರ್ಯಾನಂತರದ ಮಹಾಮಾರ್ಪಾಟಿಗಾಗಿ ಕಾಯುತ್ತಾ ನಿಂತಿದೆ (ನನ್ನೂರು. ೬). 
೪. ಗಾಳಿ, ನೀರು ಮುಂತಾದುವುಗಳ ಮೂಲಕ ಹರಡುವ ರೋಗದ | 
ಸಂಸರ್ಗ,- ಅಂಟು: ಸೈನ್ಯಕ್ಕೆ ರೋಗದ ಸೋಂಕು ತಗುಲಿತು (ಶ್ರೀರಾಯ. ೩೭೩); 
ಸೋಂಕಿನ ತಾಣವನ್ನು ಗುರುತಿಸಲು 'ಕ್ಷ' ಕಿರಣಗಳು ಮಹತ್ತರವಾಗಿ ಸಹಾಯಮಾಡುತ್ತವೆ | | 
(ಕಲರೋ. ೮೩). ೫. ಒ೦ದು ವಸ್ತು ಅಥವಾ ಒಬ್ಬ ವ್ಯಕ್ತಿಯಿಂದ ಮಿಕ್ಕವುಗಳಿಗೆ | 20 ; 
ಹರಡುವ ರೋಗ; ಸಾಂಕ್ರಾಮಿಕ ರೋಗ; ಅಂಟುಜಾಡ್ಕ:. pid 
ಮಣ್ಣು ತಿನ್ನುವುದರಿಂದಲೂ ಕೊಳಕುನೀರನ್ನು ಕುಡಿಯುವುದರಿಂದಲೂ ಸೋಂಕು ಹರಡು | 
ತ್ತದೆ (ಪ್ರೂಣಿಶಾ ೧೭೦); ದ್ವಾರಕಾನಾಧನಿಗೆ ಏನೋ ಸೋಂಕಿನಂತಾಗಿದೆ (ಎಧಿವೈ. ೪೩). | i 
೬. ಮುಟ್ಟುವಷ್ಟು ಹತ್ತಿರ; ಅತ್ಯಂತ ಸಮಾಪ: ತಾಯ್ದಿಡಿಯ ಸೋಂ | | 
ನೊಳೊಯ್ಕನೆ ಸೋಂಕಿ ನಿಲ್ಬ ಮುದ್ದೊರ್ಮೆಯುಮೊಬ್ಬ ತೋಟ್‌ ಕಲಭವ್ರಜಮಿರ್ದುದು | 25 | 
(ಜಗವ. ೧೬-೧೧). ಸು೦ಕ್ಕು: ೪. ಕ್ಷಯರೋಗದ ಸುಂಕು ವಾಯುನಾಳಗಳ ಮೂಲಕವಾಗಲೀ | 
. ದೇಹವನ್ನು ಸೇರುವುದು (ವಿಜ್ಞಾನ. ೧೭೫). ೫. ""ಸುಂಕು - ಮಾರಿಕಾ ಉಪದ್ರವ '' | | 
(ಗುವಿಮೋ. ೧೭೩). ೭. ಪ್ರಭಾವ; ಪರಿಣಾಮ: ಕಪಿಯ ಪ್ರತೀತಿಯ. ಸುಂಕು | | 
ಸಹೃದಯನಿಗೆ ಇಗಲದೆ ಹೋಗುವದಿಲ್ಲ (ಸಾಒಎ. ೫೨). ಸೊಂಕ್ಕು : ೧. ಶಿವಪಾದಾಬ್ಜದ | 


5 
ೋೋಂಕು, ಚೋಂಕು: ಪರ್ಚಿ. ಚೊಕ್ಕ್‌) 


ಸೂಂಕಿನಿಂ ಎಎುಳತೇಜಃಸ್ಫೂರ್ತಿ ಮೆಯ್ರೆರ್ಚೆ (ಶಬಶಂ. ೫-೫೪); ಸೊಂಕಿಗೆ ಹೇಸುವ [35 


ದೈವಭಕ್ತರ ಕಿಂಕರ ನಾನು ಎನುತಿಹನಗ್ನಿ (ಚೆಲುವು. ೫೧-೮). ೨. ಚಿತ್ತಭವಗ್ರಹದ | 
ಸೊಂಕೆ ಸುಜನೋತ್ತಂಸಾ (ಶಮದ. ೧೩೪ ಪ್ರಯೋ). ೩. ಏನೂ ತಪ್ಪಿಲ್ಲದಿದ್ದರೆ ಅಪವಾದದ | 
೪. ಅಮಶಂಕೆಯಲ್ಲಿ .... ಸೊಂಕು ತುಸುವಾಗಿದ್ದರೆ | 
ಯಾವ ರೋಗಲಕ್ಷಣಗಳೂ ಹೊರದೋರದೆ ಇರಬಹುದು (ಕವಎಕೋ. 1. Big] 
ಸೋಕ್ಕು: ೧. ಸರಳಿನ ಸೋಕುಗಳ ಸೈರಣೆಯಲಿದ್ದನು ಗಣಿಸದರಿಬಲವ 
(ತೊ೦ರಾ . ೫-೫-೧೮). ೩, ಲೋಕದೂಷಣವನೃಬಾರಿಯ ಸೋಕು (ತೊರರಾ.೬-೪೫-೩೬). 
[ಇ ಸೋಂಕು, / ತುಳು. ತೆಲು . ಸೋಂಕು. ಚೋಂಕು] 
ಸೋಂಕುರೋಗ, ಸುಂಕುರೋಗ, ಸೊಂಕುರೋಗ (ನಾ). ೧. ಒಂದು ವಸ್ತು 
ಅಥವಾ ಒಬ್ಬ ವ್ಯಕ್ತಿಯಿಂದ ಮಿಕ್ಕವುಗಳಿಗೆ ಹರಡುವ ರೋಗ; 
ಸಾಂಕ್ರಾಮಿಕ ರೋಗ; ಅಂಟುಜಾಡ್ಕ: ಮನೆಯಲ್ಲಿ ಒಬ್ಬರಿಗೆ ಸೋಂಕುರೋಗ 
ಕಾಣಿಸಿಕೊಂಡರೆ ಉಳಿದವರು ಕೂಡಲೆ ವೈದ್ಯಪರೀಕ್ಲೆ ಮಾಡಿಸಿಕೊಳ್ಳಬೇಕು. (ರೂಢಿ). 
ಸುಂಕುರೋಗ : ೨. (ಆಲಂ) ಸಾಂಕ್ರಾಮಿಕವಾಗಿ ಹಬ್ಬುವ ದುಷ್ಟಪ್ರವೃತ್ತಿ: 
ಇದು ಮೂರ್ತಿಭಂಜಕರೊಳಗಿನದೇ ಸುಂಕುರೋಗ, ತಿಳಿಯಿತೇ? (ಹೊಸಂಸಾ. ೧೦). 
ಸೊಂಕುರೋಗ : ೧. ಮಾನವನಲ್ಲೂ ಪ್ರಾಣಿಗಳಲ್ಲೂ ಐವತ್ತಕ್ಕೂ ಮಾರಿದ ಬಗೆಗಳ 
ಅಣಬೆ (ಬೂಜು, ಬೂಷ್ಟು, ಶಿಲೀಂದ್ರ) ಗಳಿಂದ ಸೊಂಕುರೋಗಗಳು ಕಾಣಿಸಿಕೊಳ್ಳುತ್ತವೆ | 45 
[ಸೋಂಕ್ಕು 4 ರೋಗ] 


ಸೊಂಕೇ ಇಲ್ಲ (ದೌಲತ್‌. ೧೦೫). be 


3s 


40.|. 


(ಕವಿಕೋ. 1, ೨೨೭). 


ಆ೭.೨೮ 


ಸೋಂಬೇರಿ 


ಸೋಂಕುವಡೆ (ಕ್ರಿ). ಸ್ಪರ್ಶವನ್ನು ಹೊಂದು; ಮುಟ್ಟು: ಅಜ್ಞಾನದಿಂ 

ಸೋಂಕುವಡೆದಾತ ಸುರನಿತ್ತುದೇ ನಿಧಿ ನಿರೀಕ್ಷಿಸಿತೆ ಪೊಡವಿ ಪಾವನಂ . ಸಿದ್ಕರಾ. ೨-೩೧). 
"ಸೋಂಕು, 4 ಪಡೆ, 

ಸೋಂಗು "ಸೋಗು' ನೋ. 

ಸೋಂಟಿಗೆ "ಸೊಂಟಿಗೆ' ನೋ. 

| ಸೋಂಟೆ “ಸೋಟೆ' ನೋ. 

; ಸೋಂಪು, ಸೋಪು. (ನಾ). ಒಂದು ಬಗೆಯ ಸಸ್ಮ ಮತ್ತು ಸುವಾಸನೆಯಿಂದ 
ಕೂಡಿದ ಅದರ ಬೀಜ; ೫ ಈ ಬೀಜವು ಚೀರಿಗೆಯಾಕಾರದಲ್ಲಿದ್ದು, ಸಾಂಬ 

''ಪದಾರ್ಥವಾಗಿಯೂ  ಅಡಕೆಯಂತೆ ತಾಂಬೂಲದೊಂದಿಗೆ ಸೇವಿಸಲೂ 
ಬಳಕೆಯಾಗುತ್ತದೆ: ""ಸೋಂಪುಗಿಡ, ಸಂಪು, ಶತಪುಷ್ಟಿ'' (ಸನಿ. ೧೦೫). ಸೋಪು: 
ಇಂಥ ತಂಪು ಎರೆಗಳಲ್ಲಿ ಜೀರಿಗಿ... ಸೋಪು ಗಜರೀಬೀಹಗಳನ್ನಾದರೂ ಬಿತ್ತಿದರೂ 
ಬರುತ್ತದೆ (ಉೃಜಪ್ರ. ೭೩). 1ದೇ. | ತಮಿ. ಚೋಮ್ರು; ತೆಲು. ಸೋಪು] 

.(ಸೋಂಬ, ಜೋಬ, ಶುಂಭ, ಸಾಂಬ, (ನಾ). ೧. ಮೈಗಳ್ಳ;ಆಲಸಿ; ಸೋಮಾರಿ 
“ಆಅಲಸ:. . . ಮಂಥರಃ - ಈ ೬ ಸದಬ್‌" (ಹಲಾಯು. ೬೪: ೨೩೩); ಸೋಂಬನಂ 
ಮೆಚ್ಚಿ ಬೇಜೂರ್ಗೆ ಪೋದ ಸೂಳೆಯಂತೆ (ಉವ್ಮಸಾ. ೫೨೯ ಶೂದ್ರಕ); ಸೋಂಬರಭವ್ಮರನ್ಮ 
ವನಿತಾಸಕ್ತರ್‌ . . . ನೋಟ್ಟುಡಮಿಲ್ಲ (ವರ್ಧಮಾ. ೧-೪೭). ೨. ಮೂರ್ಪು; ದಡ್ಡ: 
ಕಂತೆಗಳಿವಧ್ಶತನರೂಳ್ವ ಕವನಂ ದಿಗ್ಭ್ರಾನ್ತಿಕರಮೆಂಬವನೊಳೇಂ? ತನತೆ ಕಾಲಕ್ಕುಂತೆ 
ಕರುಬಿಂ.ಜರೆದು ಕೀಳ್ರಡಿಪ ಸೋಂಬಂ (ಸಂಸಪ. ೭-೧೬). ಜೋಬ: ೧. ``ಆಲಸಂ ಜಡಂ 
ಮಂಥರಂ ಜಿಂಹ್ಮನೆನೆ ಜೋಬ।ಪಾಠತಾಂ. ಜೋಪ, ಸೋಂಬ।ನಕ್ಕುಂ'' (ಮಂಗಲಾ ೭೩-೨೪); 
ಈಗ ಇಮ್ಮಡಿ ಜೋಬನಾಗಿದ್ದೇನೆ . . . ಮಾಡಬೇಕಾಗಿದ್ದ ಎಷ್ಟೋ ಕೆಲಸ ಮಾಡದೆ _ 
ಹೋಯಿತು («ಕಂನಾಸಾ...೧೩). ಶುಂಭ: ೧. ತನ್ನ ಗಂಡನಾದವನು ಶುಂಭನಂತೆ 
ಕಾಲಹಾಕುವುದನ್ನು ಅವಳು ನೋಡದಾದಳು (ಮಣ್ಣಿಮ. ೧೭). ೨. ಅಂಬರಕೆ ಹೋದ 
ಹೊಗೆ ಕುಂಭಿನಿಗೆ ಮರಳುವುದೆ ಶುಂಭಮಾನವನೆ ಕೇಳು (ಮೃಲಾರ. ೮-೮). ಸಾಂಬ್ಮ : ೨. 
ನೀನಂದರ ಏನೂ ಅರೀದ ಸಾಂಬನಂಗ ಅಂತ ಮಾಡಿದ್ದಿನಿ ನಾ (ಮಣ್ಣುಹೆ. ೧೯:೩). 

1ಸೋಂಬು + - ಅ) 

ಸೋಂಬತನ. (ನಾ). ಸೋಮಾರಿತನ; ಜಡತೆ: ಸಿದ್ಧಾಂತಮನಲ್‌ಯದೆ 

ಪಿರಿದುದ್ದತೆಯಿಂ ಸೊಂ್ಕಸೋಂಸಬತನದಿನಧ್ಮಾತ್ಮಮುಮಂ ಶ್ರದ್ದೆಯಿನೋದುವ 

. ಕಡುನಿರ್ಬುದ್ಧಿ ಮಹಾಸುಖಮನೈದಲಾಆಂ ಕಡೆಯೊಳ್‌ (ಧರ್ಮಾಮ್ಯ . ೬-೧೦೦); ಪೇಜಕಿ 

ಬಟಲ್ಲಿರ್ಪಿರವಿಂ ಪೇಜ್‌ದ ಪಣ್ಣೊನೆಯನಿಲ್‌ಪಲೊಡನೆ ನಿಮಿತ್ತಂ ಬೇಜುಂಟೆ ಫಲಕೆ 

'ಮೈವರಲಾಅದ ಕಡುಸೋಂಬ!ಪಾತಾಂ. ಸೊಬಗು] ತನಕೆ ಪೊಂಬಾಬ*ಗಳೊಳ್‌ 


' (ಲೀಲಾವ. ೬-೧೨೧). ಹೋಂಬ + - ತನ) | 
;ಸೋಂಬತೆ (ನಾ). ಆಲಸ್ಕ; ಸೋಮಾರಿತನ: ಮೈ ಸೋಂಬತೆಯ (ಪಾಣಾಂ. ಸೋಂ 
EE ಶೋಭತೆಯ) ದೆಸೆಯಿಂದ ಭಿಕ್ಣಾಂದೇಹಿಯಾದ ಸಂದೇಹಿಗಳ 


ಮು (ಶಿವಗೀ. ೫೫: ೨೬೧). , !ಸೋಂಬ ೬ - ತೈ] 

ea (ನಾ). ೧. ಆಲಸ್ಕ; ಮೈಗಳ್ಳತನ: ಆ ಗ್ರಾಮದೊಳ್‌ ಸೋಂಬಂ ಬಿಟ್ಟತಿ 
ದಕ್ಷನಪ್ಪ ಪರದಂ ಯಕ್ಷಾಂಕಂ (ನೇಮಿಪು ೧೪-೨೨). ೨. ನಿಧಾನ; ತಡೆ; ಸಾವಕಾಶ: 
ತುಂಬಿದ ಸೇನೆಯುಂದಗಲಿ ವೃಷಭರಾಜ ಸೋಂಬಿಲ್ಲದತ್ತ ಸಾಗಿದನು (ಭರಚ. ೩೦-೬೦). 
೩. ನೆವುರಾಗಿರುವುದು; ಸೂಕ್ಷ್ಮ ; ಹಗುರ: ಚೌಮೂಲೆಗಳಲ್ಲಿಯೂ ಸೋಂಬನಂದ 
ಪಲವಾಕೃತಿಗಳಿಂದ ತೆಳ್ವೊಗೆಯ ಸಂಪದವನ್ನೊಯ್ಯನೆ ಏರಿಸಿ ಕುಡುತ್ತಿರುವ ಅಗುರು 

ಜೇ. ॥ ತಮಿ. .ಚೋಮ್ಚುು, ಚೋಮ್ರಲ್‌। 

ಸೋಂಬೆ (ನಾ). ದಡ್ಡ ಹೆಂಗಸು: ನಲಿಗಚ್ಚು ಕಚ್ಚಿ ಕುಡಿಯಾಗಡೆಯಾಳನೆ ಸೀಳ್ದು 
ಸಿಜುಂಬುಳಾಡದಂಟದೆ ನೆಆಜನೆಂದು ಭಾವದೊಳೆ ಬಳ್ಳುವ ಸೋಂಬೆಯನಿಕ್ಕು ಕಿಚ್ಚಿ 
ನೊಳ್‌ (7) (ಸೂಕ್ತಿಸು. ೮-೪೩೪). . (ಸೋಂಬ + - ಷಿ) 

-|ಹೋಂಚೇರಿ (ವಾ). `ಜಡಸ್ವಭಾವದ ವ್ಯಕ್ತಿ; ಆಲಸಿ: ಆ ನಗರದಲ್ಲಿಯ ಒಕ್ಕಲಿಗರ 
ಕೇರಿಯಲ್ಲಿರುವವರೆಲ್ಲ -ಬರಿಯೆ  ಸೋಂಬೇರಿಗಳಾಗಿ ವೇಳೆಗಳೆಯುವವರಲ್ಲ 

“ಸೋಮಾರಿ' ಪರಾ. 


- ದೆಶಾಂಗ (ಬೆಟ್ಟಲ. ೮೨-೧೭). 


- (ಕರ್ಣಾಜ. ೧೫೭). 


ಸೋಕ ೮೭೨೯ 
'ಜನಲಂಬೇರಿಚಾಗು ೨ ಬಡಮಾಗು; ನಿಷ್ಕೀಿಯಮಾಗು: 


ಕುರ್ಗಿರಲೊಂದಲ್ಲಾನು ಕೂರ್ಚಂ ಸೆಡೆದು ಮಲಗಿ ಸೋಂಬೇರಿಯಾದತ್ತು ಲೋಕಂ 

(ದೇ. ॥ ತಮಿ. ಚೋಮ್ಟೇಟ'] 
). ದುಃಖ; ಸಂಕಟ: ಸೋಗೆಯ ಸೋಕಕ್ಕೆಂದುಂ ಪೋಗದ ಬಹುರತ್ನ | 

ಬಯಸಿರ್ಪಂತೆವೊಲಾಗಳುಮಗಲವು ಮುಗಿಲ್ಲಳಾ | 5 

ಸಾರಂಗವೆಲ್ಲಾ ಸೋಕಾ ಮಾಡಿದವೂ €ಹುಟ್ಟಹ. ೪೮). | 

[ಆ ಸಂ. ಶೋಕ। ! 

ಸೋಕಿಸು (ಕ್ರಿ). ಸ್ಪರ್ಶಮಾಡಿಸು; ಮುಟ್ಟಿಸು: ಪಠದ ಕಟ್ಟಿಗೆ ಸೋಕಿಸಿದನು 

|] 

/” 

'[ 


(ಚಂದ್ರಭ್ಮು. ೬-೪೫). 
ಸೋಕ (ನಾ 

ರುಚಿರರುಚಿ ಸುರಚಾಪಶ್ರೀಗಂ 

ನಗತಟಮಂ (ಲೀಲಾವ. ೯-೩೨); 


ಐಕಿಲಿಂ | | 
| 
[| 


(ಮುನಿಮಾ. ೨೪). 

ಸೋಕಿಸಿಕೊಳ್ಳು ಎ ಮುಟ್ಟಿಸಿಕೊಳ್ಳು : ಪ್ರಭುಗಳು ಅದನ್ನೂ ಕಣ್ಣಿಗೆ ಸೋಕಿಸಿಕೊಂಡು, 
ಅನಂತರ ಕುಡಿದರು (ಶಾಂತಲಾ. ೧೬೭). |ಸೋಕ್ಕು (ಆ ಸೋಂಕ್ಕು) *- - ಇಸ್ಬು 
ಸೋಕ್ಕು "ಸೋಂಕ್ಕು' ನೋ. 


ಸೋಕ್ಕು "ಸೋಂಕ್ಕು' ನೋ. 


ಸೋಕುವರೆಯ (ನಾ). ಆಗತಾನೇ ಕಾಣಿಸಿಕೊಂಡ ಪ್ರಾಯ: ಕಿರುವರೆಯದಿಂ 
ಸಂತತಮ್ಮಿಂಡಿವರೆಯದ ಸೋಕುವರೆಯ ನಡುವರೆಯದವರು . . . ಸಲೆ ಸೊಗಸುತಿರಲು | 15 


(ನವದೋ. ೨೪-೧೯). 


ಸೋಕುಳಿ (ನಾ). ಆಲ 


[ಸೋಕ್ಕು(ಆ ಸೋಂಕ್ಕು) 4 ಪರೆಯ್ಮ (ಆ ಪರಯ)] 

ಸ್ಮ; ನಿರುತ್ಸಾಹ: "'ಜಡತೆ ಸೋಕುಳಿ'' 
[ಆ ಸೋಂಬು + - ಕುಳ್ಳಿ] 

ಸೋಕ್ಷಮೋಕ್ಷ (ನಾ). ೧. ಇತ್ಯರ್ಥ; ತೀರ್ಮಾನ; ನಿರ್ಣಯ: ಈ ವಿಷಯದ 
ಸೋಕ್ಸ-ಮೋಕ್ಸ ಇಂದು ಆಗಿಯೇ ತೀರಬೇಕು (ಮೂರುಡಾ. ೩೬). ೨. ಪರಿಣಾಮ; 
ಫಲ: ಅಂತೂ ಸೋಕ್ಷಮೋಕ್ಸದ ವಿಚಾರ ಮಾಡಿ ಕೊನೆಗೆ ಒಬ್ಬನೇ ಹೋಗಬೇಕೆಂದೂ 
ನಿಶ್ಚಯಿಸಿಕೊಂಡನು (ಗಂಮಾಯ. ೧೦೧). ೩. ನೆಲೆ; ಅಸ್ತಿತ್ವ: ಆಗ್ಗಿದಿವೃದೊಳಗಿಂದ 
ಹಾಯ್ದ ವ್ಯಕ್ತಿಗಳು ಇಲ್ಲಿ ತಮ್ಮ ಸೋಕ್ಷಮೋಕ್ಷಗಳನ್ನು ಕಂಡುಕೊಳ್ಳುತ್ತಾರೆ (ಸಮಜೀ. 


(ಸಂಜೀವ. ೨೫). 


೨೦ ಪೀಠಿಕೆ... ೪. ಕೊನೆ; ಅಂತ್ಯ: ಇಂಥ ಮಹತ್ವವುಳ್ಳ ಅವಧಿಯಲ್ಲಿ ಅನೇಕ 
ಬಾಲಬಾಲಿಕೆಯರು ತಮ್ಮ ಸೋಕ್ಷಮೋಕ್ಷಗಳನ್ನು ಮಾಡಿಕೊಂಡುಬಿಡುವರು 
(ಬ್ರಹ್ಮಜೀ. ೫೯). (4 ಮರಾ. FES 


ಸೋಗಲಕ್ಕಿ "ಸೋಗಿಲಕ್ಕಿ' 

ಸೋಗಲಾಡಿ (ನಾ). ೧. Ps ಮಾಡುವವಳು; ಒಯ್ಕಾರಿ; ಒನಪುಗಾತಿ: 
ಈ ಸೋಗಿನ ಮಾತುಗಳನ್ನು ಸೋಗಲಾಟಯರ ಮುಂದೆ ಹೇಳಿದಂತೆ ನನ್ನ ಮುಂದೆಯೂ 
"ಹೇಳಬೇಡ (ಮಣ್ಣಿಟು. ೨೬೬); ನೀನು ಪಾರಾಗಿ ಮುಂದೆ ಹೋದ ಮೇಲೆ ಆ ಸೋಗಲಾಡಿ- 
ಮಾಟಗಾತಿಯರ ರೂಪವು ಬಯಲಿಗೆ ಬೀಳುವದು (ಛರ್ಮಸೆ.೧೧). (ಗು) ೨. ಬೆಡಗಿನ; 
ಒಯ್ಕಾರದ: ಆ ಸೋಗಲಾಡಿ ಉಪೆಯಿದ್ದರೆ ಇಲ್ಲಿಗೆ ಬರಬೇಕಲ್ಲವೇ? (ಸುದರ್ಶ. 

(€ ಸೋಗು + - ಆಡಿ) 


| 
೧೧೦); ಅನಿಷ್ಟ ಸೋಗಲಾಡಿ ಹುಡುಗಿ (ಪರೀಕ್ಷೆ. ೩೧). 
ಸೋಗಲು "ಸೋಂಕಿಲ್‌' ನೋ. 
ಸೋಗಲುದುಂಬು, ಸೋವಿಲುದುಂಬು (ಕ್ರಿ). ಮಡಿಲಲ್ಲಿ ಸೋಗಲಕಿ [ಯನ್ನು | | 
ತುಂಬು: ಸೋಗಲುದುಂಬಿ ಪುಟ್ಟಮಾಳಿಗೇಲಿ ಇರು ಗೌರಿ (ಕಜಕಾ. ೧೬೩). | 
ಸೋವಿಲುದುಂಬು : ವರಮುತ್ತಿನಕ್ಬತೆಯನ್ನು ಸೋವಿಲುದುಂಬಿ (ಜ್ಞಾನಟ. ೩-೧೫೬). 
[ಸೋಗಲು (« ಸೋಂಕಿಲ್‌) *- ತುಂಬು) | | 
ಸೋಗಳೆ "ಸೊಗುಳಿ' ನೋ. | 
ಸೋಗಿಗ (ನಾ). ವೇಷ ಹಾಕುವವನು; ವೇಷಧಾರಿ: ಜಗದೊಳಗಣ ಮನುಜರು | 
|| 
೧... 
| 


ಸೋಗಿಗನಂತಿಪ್ಪರು ಸೋಗಿಗನಾಡಿಸುವರ ಪೂಜೆ ಬೇಟ್ಕ್‌ (ದೇದಾವ. ೭೦-೧೪೫). 
[ಸೋಗು + - ಇಗೆ) 
ಸೋಗಿಲ್‌ "ಸೋಂಕಿಲ್‌' ನೋ. 
ಸೋಗಿಲಕ್ಕಿ, ಸವಲಕ್ಕಿ, ಸೋಗಲಕ್ಕಿ, ಸೋಬಲಕ್ಕಿ, ಸೌಲಕ್ಕಿ (ನಾ). ಮನೆಯ 
ಹೆಣ್ಣುಮಕ್ಕಳನ್ನು ಕಳುಹಿಸಿಕೊಡುವಾಗ ಅಥವಾ ಗೌರಿಹಬ್ಬ ಮುಂತಾದ | ಆ 
ಸಂಡರ್ಭಗಳಲ್ಲಿ ದೇವರಿಗೆ, ಮಡಿಲನ್ನು ತುಂಬುವ ಅಕ್ಕಿ, ಬೆಲ್ಲ, 


30 | ಸೋಗುಗಾರ (ನಾ). ತೋರಿಕೆಯ ವೇಷಹಾಕುವವನು : 


ಸೋಗೆ 


ತೆಂಗಿನಕಾಯಿ, ಕುಪ್ಪುಸದ ಬಟ್ಟೆ, ಎಲೆಯಡಿಕೆ, ಅರಿಸಿನಕುಂಕುಮ 
ಮುಂತಾದುವು; ಮಡಿಲಕ್ಕಿ; ಉಡಿಯಕ್ಕಿ : ಆಕೆ ಮಗಳಿಗೆ ಸೋಗಿಲಕ್ಕಿಯನ್ನು ಹಾಕಿ 
ಗಂಡನ ಮನೆಗೆ ಕಳುಹಿಸಿಕೊಟ್ಟರು (ರೂಢಿ). ಸವಲಕ್ಕಿ: ತನ್ನ ಕೈಯಲಿದ್ದ ಸವಲಕ್ಕಿಯ 
ಮರವನ್ನಲ್ಲಿರಿಸಿ ಅಲ್ಲಿಂದೊಮ್ಮೆಯೇ ಚಮ್ಮಿದ್ದಳು (ಬಂಗಾಡಾ. ೧೪). ಸೋಗಲಕ್ಕಿ: 
ಇಡಿಸಿಕೊಂಡ ಗೌರಮ್ಮನ ಹಂಗೆ ನಿಮ್ಮ ಹಿಂದೆ 
ಬಂದುಬಿಡುತೇನಿ (ಮಲ್ಲಿ. ೨೮೬). ಸೋಬಲಕ್ಕೆ : ಹೆಣ್ಣುಮಕ್ಕಳನ್ನು ತೌರಿನಿಂದ 
ಕಳುಹಿಸಿಕೊಡುವಾಗ ಸೋಬಲಕ್ಕಿ ಹಾಕುವುದು ಒಂದು ಸಂಪ್ರದಾಯ (ರೂಢಿ). ೌಲಕ್ಕಿ: 
ಅಗ್ರಹಾರದ ಸುಮಂಗಲಿಸ್ತ್ರೀಯರಿಗೆ ಸೌಲಕ್ಕಿಗಾಗಿ ಕೊಡಲು ಇಪ್ಪತ್ತೈದು ರೇಶ್ಮೆಕಣ 
ಗಳನ್ನು ತೆಗೆಯಲಾಯಿತು (ಮೂಲಾನ. ೧೧೩). [ಸೋಗಿಲು («ಆ ಸೋಂಕಿಲ್‌) + ಅಕ್ಕಿ) 


ಎಲ್ಲರಿಂದಲೂ ಸೋಗಲಕ್ಕಿ 


10 ಸೋಗಿಲು "ಸೋಂಕಿಲ್‌' ಮೋ. 
ಸೋಗು, ಸೋಂಗು, ಸೋಗ್ಗೆ (ನಾ). ೧. ತೋರಿಕೆಯ ರೂಪ; ವೇಷ: ನನಗೆ 


ಬಹಳೇ ವೃಸನವಾಗಿ . . . ಬೇನೆಯವನ ಸೋಗು ತೆಗೆದುಕೊಂಡಿದ್ದೇನೆ (ಮುಂಬಯಿ. 
೪-೭೭); ಈ ಎರಡನೆಯ ಕಾರ್ಯವನ್ನು ನೆರವೇರಿಸಲು ಈ ಹುಚ್ಚನ ಸೋಗೇ ಸರಿ 
ರಾಎಜ. ೧೬). ೨. ಛದ್ಮವೇಷ; ಮಾರುವೇಷ: ಬೋಯರ ಸೋಗಿಂದ ಮೇಣೆಗಳನ್ನು 
ಎತ್ತಿಕೊಂಡು ಹೋಗಹತ್ತಿದರು (ಮುಂಬಯಿ. ಕಿ. ೫-೪೦). ೩. ನಟನೆ; ತೋರಿಕೆ: ನಾನು. 
ಸೋಗಿನ ನಿದ್ದೆಯಲ್ಲೇ ಬಡಬಡಿಸಿದೆ (ಸ್ಥತಿಚ. ೧೧೪); ಎಲ್ಲವೂ ಅಂತರ್ಯಾಮಿಯ 
ಸೋಗಿನ ರೂಪದಂತೆ ತೋರುತ್ತದೆ (ಸೌಂದಸ.೩೬). ೪. ನೆವ; ನೆಪ: ಸ್ವಾರ್ಥಬುದ್ದಿಯು 
- ಲೋಕಸೇವೆಯ ಸೋಗಿನಲ್ಲಿ ಅದು ತನ್ನ ಕಾಯಕವನ್ನು ನಡಿಸಿಯೇ ಇದೆ 
(ಯಕ್ನಪ್ರ.೩೭); ಪ್ರೇಮಯೆನ್ನುವ ಸೋಗಿನಲ್ಲಿ ಕಂಡಕಂಡ ಹೆಣ್ಣುಗಳ ಮೇಲೆ ಕಣ್ಣು 
ಹಾಕುವ ಕಾಮಿ (ಆಲಹೂ. ೧೪೯). ೫. ಪಾತ್ರ; ಪಾತ್ರಧಾರಿ; ವೇಷಕಟ್ಟುವ ವ್ಯಕ್ತಿ: 
ಮೊದಮೊದಲು ಸೋಗು ಆಗಲಿಕ್ಕೆ ನಾಚಿ ಒಲ್ಲೆನೆಂದನು (ಜಟ್ಟಹೊ. ೧೬); ನನ್ನ ನಾಟಕದಲ್ಲಿ 
ಕುಣಿಸಿರುವೆ ಇಂತಹ ಸಾವಿರಾರು ಸೋಗುಗಳನ್ನು (ವೈದ್ಮಂಾ ೩). ಸೋಂಗು: ೧. 
ಬಾಂಬೊಲದಲ್ಲಿ ಹುಂಬಗಾಳಿಗುರುಬ ತರುಬಿದುಣ್ಣೆ ಕುರಿಮರಿಗಳ ಕಿರಿಹಿಂಡು:- 
ಇದೂ ಒಂದು ಸೋಂಗು! (ದ್ಮಾವಾಪ್ಕ. ೧-೮). ಸೋಗ್ಕೆ: ಓ೩. ಕೋಮಟಿಶೆಟ್ಟಿ 
ಯುಕ್ತಿಯುಳ್ಳವನಾದ್ದರಿಂದ ಕಳ್ಳನ ಸೋಗೆ ತಿಳಿದು . . . ಮೋಸಹೋಗದೆ ಇದ್ದನು 
(ಕಥಾಮಂ. 1೪, ೨೬). 
ಸೋಗಿನವನು = ತೋರಿಕೆಯ ವೇಷಕಟ್ಟುವವನು : ಸರಸಭಾಷಿಗೆ ಮೋಸಗಾರ 
ನೆಂಬುವರಮಲತರ ವಸ್ತ್ರಭೂಷಿತಗೆ ಸೋಗಿನವನೆಂಬುವರು (ಮಲ್ಲಚ. ೨-೧೮). 
| ಮರಾ. ಸೊಂಗ್‌ ./ ಸಂ. ಯೋಗ] 
““( ಮೋಸ ಮಾಡಲು) 
ಇನ್ನೊಬ್ಬನಂತೆ ವೇಷತಾಳಿದವನು . . . ಸೋಗುಗಾರ; ಠಕ್ಕ; ಮೋಸಗಾರ'' 


(Imposter. ಇಂಕಾ). [ಸೋಗು + -ಗಾರ(«-ಶಾಅ)) 


[ಸೋಗುಡು "ಸೋಗೊಡು' ನೋ. 
|ಸೋಗುಳಿ: "ಸೊಗುಳಿ' ನೋ. 
ಸೋಗೆ, ತೋಕೆ (ನಾ). ೧. (ಸಾಮಾನವಾಗಿ ಗಂಡು) ನವಿಲು; ಮಯೂರ: 


""ಮೋರವೆಂದುಂ ಸೋಗೆಯೆಂದುಂ ನವಿಲ್‌'' (ಕಶಸಾ. ೫೧-೯೬); ಕಾರ್ಗಾಲಮಂ ಸೋಗೆ 

. ನೆನೆವಂತಾಂ ನೆನೆವೆಂ ಸರೋಜಮುಖಿಯಂ (ಆದಿಪ. ೧೨-೩೧); ಪಾಡುವ ಹಂಸ 
ರಾಗದಿಂದಾಡುವ ಸೋಗೆ (ಸೌಇಇ 1%. ೧೧೮-೨೪; 2057); ಸೋಗೆಗಳ ಸುಳಿವುಗಳ 
ಕಪಿಗಳ ಲಾಗುಗಳ ಲಂಘನೆಯಲೆಸೆದುದು . . . ತತ್ಪುರೋದ್ಯಾನ (ತೊರರಾ. ೧-೯-೧೩). 
೨. ನವಿಲಿನ ನೀಳವಾದ ಪುಚ್ಚೆ; ಬರ್ಹ : ""ಕಳಾಪಃ, ಬರ್ಹಃ - ಈ ೨ ಸೋಗೆ '' 
(ಹಲಾಯು. ೪೧-೮೯); ಕೋಮಳತನುಯಷ್ಟಿ ಕಲ್ಪಲತಿಕಾಂಕುರಮೊಳ್ಳುಡಿ ಸೋಗೆ 
ಮನ್ಮಥಾನಳಶಿಖಿ ಬೇಗೆಯಾಗೆ ಮದನಾಟವಿಯಂತೆವೊಲೊಪ್ಪಿ ತೋಆೌದಳ್‌ (ಕಾವ್ಮಸಾ. 
೬೧೨ ಶೂದ್ರಕ); ಪೊಳೆವಿನಕಿರಣಂ ಮೆಯ್ಗಳನಳುರೆ ಕನಲ್ಲಗಿದು ಸೋಗೆಯಂ ಪರಪಿ 
ನೆಟಲ್ಲಳನಾಸೆವಡೆ ಶಿಖಾವಳಿಕುಳತಾಂಡವಮೆಸೆದುದಾ ಶರತ್ಸಮಯದೊಳಂ 


` (ಆದಿಪು. ೧೧-೪೯). ೩. ತಾಳೆ, ತೆಂಗು, ಅಡಕೆ ಮುಂತಾದ ಮರಗಳ ಎಲೆ; ಗರಿ: 


ಎಸೆವ ಸೋಗೆಗಳ ಸೀಗುರಿಗಳಿಂ ಮಿಗೆ ಮೆಅ'ವ ತೆಂಗುಗಳ ಸತ್ತಿಗೆಗಳಿಂ. . . 


ಸೋಗೆ 
4 


ವನಮೆಸೆದುದು (ಪದ್ಮರಾ. ೮-೨೩); ಮೂಲೆಮೂಲೆಗೂ ತುಂಬುವ ಹಾಗೆ ಸೋಗೆಯನ್ನೆಲ್ಲಾ 
ಹರಡಿದ್ದಲ್ಲದೆ ಅಂಗಳವೆಲ್ಲಾ ಕಸ ಮಾಡಿಬಿಟ್ಟನು (ಕಥಾಮಂ. ೪,೧೬). ೪. ಕಬ್ಬಿನ 
ಬುಡ ಹಾಗೂ ತುದಿಯಲ್ಲಿ ಪೊರೆಯಂತೆ ಚೂಪಾಗಿರುವ ಎಲೆ: ನೀಳ್ದುದ್‌ 
ಬೆಳೆದ ರಸದಾಳಿಗರ್ವುಗಳ ಸೋಗೆಗಳ ಪಸುರುಮೊಗರಾಗಸಕೆ ಪರ್ವುತಿಹುದು (ಜೈಮಿಭಾ. 
೩-೫); ಗಗನದೆ ಚರಿಸುವ ಗಿಳಿಯ ದೇಹಚ್ಛವಿ ಮಿಗೆ ನಮ್ಮ ಪಸುರ್ಗೆಣೆಯಹುವೆ ನಗವೈರಿ 
ನೋಡೆಂದು ತೋರ್ಪೊಲಿಕ್ಷುವ ಸೋಗೆ ಸೊಗಸಲುನ್ನತವಾಗಿಹುದು (ಕಂನವಿ. ೫-೭೫). 
೫. ಉಟ್ಟ ಸೀರೆಯ ಉದ್ದವಾದ ನೆದಿಗೆ : ಒಳ್ಳಿಲಿಯನೆಡದ ತೋಳ್‌ ಸೋಗೆಯಂ 
ನೂಲ ತೊಂಗಲ್‌ . . . ಉರಮಂ ಸಂಚಳತ್ತಾರಹಾರಂ ಪಸರಂಬೆತ್ತೆತ್ತಮೋರಂತಲೆಯೆ 
ಭರತನಂ ನೋಡಲೈತಂದಳೊರ್ವಳ್‌ (ಆದಿಪು. ೧೧-೧೬); ಅಚ್ಚರಸೆಯ ಕನಕಕಾಂಚೀಕಳಾಪ 
ದೊಳ್‌ ತೊಡರ್ದ ದೇವಾಂಗವಸ್ತದುಳ್ಳುಡೆಯೊಳುಲಿವ ಸೂಸಕದ ನೂಲ ತೊಂಗಲ್ವೆ 
ರಸೆಟಲ್ವ ಮುಂದಣ ಸೋಗೆ ಕಾರ್ಗಾಲದ ಸೋಗೆಯಂತೆ ಸೊಗಯಿಸೆ (ಪಂಪಭಾ. ೨-೪೧ವ). 
೬. ಉದ್ದ; ನೀಳ: "ಸೋಗೆಮೊಗ' ಪರಾ. ೭. (ಸೀರೆಯನ್ನು ಉಡುವಾಗ) 
ನಿರಿಗೆಗಳನ್ನು ಬಾಳೆಕಾಯಿಯ ಆಕಾರದಲ್ಲಿ ಮೇಲಕ್ಕೆ ತಿರುವಿ, ಸೊಂಟದಲ್ಲಿ 
ಮಡಿಸಿ ಸಿಕ್ಕಿಸಿದ ಸೀರೆಯ ಅಂಚು; ಬಾಳೆಕಾಯಿ: ""ನೀವಿಯುಚ್ಚಯಂ 
ಸೋಗೆಯಕ್ಕು'' (ಮಂಗರಾ.೧೦೧-೨೯). ಲೆ. ""ಕೊರಳಿನಲ್ಲಿ ಶಾಲಿನಂತೆ 
ಹಾಕಿಕೊಳ್ಳುವುದು. ಇದು ಉಡಿಗೆಯೊಳಗಿನದು'' (ಪಾರ್ತಿಸು. ೪೬). ೯. ಕಣ್ಣಿನ 
ತುದಿ ,- ಕುಡಿ; ಕಡೆಗಣ್ಣು : ಬೆಳತಿಗೆಗಣ್ಣೆರಡಅ ಸೋಗೆಗಳಿಂದಿಳಿತಹ ನವಜಲಧಾರಾ 
ದ್ವಿತಯಂ ತೊಳಗಿದುವಲರ್ಗಣೆಯನ ಮಿಡಿವಿಲ್ಲಮಳ್ವೆದೆಯೆಂಬಂದದೊಳು (ಜಯಕಾ. 
೪:೨೯). ೧೦. ಕಣ್ಣಿನ ತುದಿಗೆ ತಿದ್ದುವ ಕಾಡಿಗೆಯ ರೇಖೆ, - ಗೆರೆ : ಕೆಲವರು 
ಕಣ್ಣಿನ ತುದಿಗೆ ಸೋಗೆಯನ್ನು ಎಳೆಯುತ್ತಾರೆ (ರೂಢಿ). ೧೧. ಹಡಗಿನ ತುದಿ,- 
ಚೂಣಿ: ""ಅರಿತ್ರಂ, ಕೋಟಿಪತ್ರಂ - ಈ ೨ ನಾವೆಯ ಸೋಗೆ'' (ಹಲಾಯು. ೧೧೧-೫೦). 
೧೨. ಒಳಭಾಗ; ಮಡಿಲು: ತಾಯ ಸೋಂಕಿಲೊಳ್‌ ಸಿತಕಾಯಂ ಶುಕ್ತಿಕೆಯ 
ಸೋಗೆಯೊಳ್‌ ನವಮುಕ್ತಾಫಲದಂತೆ ತೊಳಗುತಿರ್ದಂ ತನಯಂ (ಅನಂಪು. ೧೨-೮೦). 
೧೩. ಜೊಂಪೆ; ಗೊಂಚಲು: ಉರ್ಚಿ ಸೀಟ್ತಿ ಬಸುಟ್‌ಂ ನಿಸದಂ ಬಿಸುನೆತ್ತರ ಪೊನಲುಂ 
ಕರುಳ ಸೋಗೆಯುಂ ಕವಿದವವನಿಗಾ ಯತಿಪತಿಯಾ (ವರ್ಧಷ ೩-೩). ೧೪. ಒಂದು 
ಬಗೆಯ ಮರ ಮತ್ತು ಅದರ ತಳಿರು: ಮತ್ತೊಂಹೆಡೆಯೊಳ್ಸ್ಳೋಗೆ ಮಾವುಮೊದಲಾದ 
ತಳಿರ್ದೊಂಬೆಗಳಿಂ ಮತ್ತೊಂದೆಡೆಯೊಳ್‌ ರನ್ನವೊನ್ಗಳಿಂ ಸಮೆದ ಸಜ್ಜೆವನೆಗಳುಮಂ 
... ಭಾವಿಸಿದಂ (ಚಿಕವಂ. ೫-೩). ೧೫. (7) : ನೋಡಿರೆ ಸೋಗೆ ಹಗನಂ ಹಿಡಿದಾಡಿಸಿ 
ಪರಿಗೊಳುವ ನರರ ಭಂಗಿಯೆ ಕೆಲಬರ್ಮಾಡುವ ತಪಮುಂ ಶ್ರುತಮುಂ ಕೂಡವು 
ವಿದ್ವಜ್ಞನಕ್ಕೆ ಪೊಕ್ಕಾರಯ್ಕಲ್‌ (ಪಸಾರ. ೫೦೨). ತೋಕೆ: ೨. ಭಾರದ ತೋಕೆಯನಾವ 
ಪುರುಷಾರ್ಥಕೆ ಹೊತ್ತು ನವಿಲಿಂತು ನೋವುದೊ (ಇಂಚಾಪ. ೧೫೦-೩೬). ೪. ಕಾಕುತ್ಸಕುಲನ 
ಕೈ ಸೋಕಿದೊಡೆ ಸಾಕೆಲಾ ಈ ಕೋಲು ಕಬ್ಬಿನ ತೋಕೆಯೆನಿಸುವುದೈಸೆ (ಹಂಸದ. ೨೯೩). 
೧೬. ಗಿಣಿ ಮುಂತಾದ ಪಕ್ಷಿಗಳಿಗಿರುವ ಬಾಲದಂತೆ ಉದ್ದವಾದ ಪುಚ್ಚ: ಚಿಕ್ಕ 
ಮೈಗೆ ಸ್ವಲ್ಪ ಹಿರಿದು; ಚಿಕ್ಕದಲ್ಲ ತೋಕೆ ಕೂಡ; ಹಕ್ಕಿ ನಿನಗೆ ಕೋಪ ಬೇಡ ನಿಜವ 
ನುಡಿದರೆ (ತಾವರೆ. ೫-೧೦); ಹಕ್ಕಿಗಿಂತಲು ತೋಕೆ ಮಿಕ್ಕಿತು (ನವರಾ. ೭೯-೪). 
೧೭. ತುದಿ; ಕೊನೆ: ಮುಗಿಲ ತುಡುಕುವ ತಲೆಯ ತೋಕೆ [ಪಾಠಾಂ.ಜೋಕೆ, ತೆಕ್ಕೆಸಯ 
ತೋರಹತ್ತನ ಕಂಡು ಕುರುಸೇನೆ ಕಳವಳಿಸಿದರು (ಕುವ್ಕಾದ್ರೋ. ೧೫-೫೧). 
(ದೇ. ॥ ತಮಿ. ತೋಕ್ಕೆ; ಮಲ. ತೆಲು. ನಾಯ್ಕಾ. ಪರ್ಜಿ. ತೋಕ; ತುಳು. ಸೋಗೆ, 

ಚೋಗೆ; ಗೊಂಡಿ. ತೊಕಾ ./ ಮರಾ. ಸೋಗಾ) 

ಸೋಗೆ "ಸೋಗು' ನೋ. 

ಸೋಗೆಕಣ್ಣು "ಸೋಗೆಗಣ್‌' ನೋ. 

ಸೋಗೆಗಣ್‌, ಸೋಗೆಕಣ್ಣು, ಸೋಗೆಗಣ್ಣು (ನಾ). (ನವಿಲಿನ ಗರಿಯ ಕಣ್ಣಿನಂತೆ) 
ನೀಳವಾದ ಕಣ್ಣು; ಚೆಲುವಾದ ಕಣ್ಣು: ಬಾಗಿಲಲಿ ಬಾಗಿಲಲಿ ಎಂದರು 


೮೭೩೦ 


ಹಾಂ ವಾ ವಾ ಗಾ ನಾಾನಾಾನಾಸಾಾಘ)ಾೌ/; ಗಕಾಣೂಕಾೂಕಾನಾನಾಣಾಣಣಾಕಾಗಕಾಣಾತಾ 


ಸೋಗೆಗಣ್ಣಬಲೆಯರು (ಕುವ್ಮಾಆ. ೮-೧೪); ಸೋಗೆಗಣ್ಣಬಲೆ ಸಂತೋಷವಯ್ತುದಳು ; 


ಭೂಭಾಗವೆಲ್ಲವನಾಳಿದಂತೆ (ಭರಚ. ೩೫-೮೩). ಸೋಗೆಕಣ್ಣು: ಸೋಗೆಮೊಗದ |45 


ಸೋಗೆಕಣ್ಣಿನ ಚೆಲುವೆ ಶಾಂತಲೆ (ಶಾಂತಲಾ. ೩೯). ಸೋಗೆಗಣ್ಣು : ಸೋಗೆಗಣ್ಣುಗಳ 


ಸೋಗೆವಸುರ್‌ 


ಹೆಂಗಳ ಸಾಲು ಟೀವಿಯ ತೋಜುತೊಪ್ಪಿದುದು (ಕಂನವಿ. ೬-೧೧೨); ಚೆಂದುಟಿಯ 
೬. ಬೆಳಗುವ ಸೋಗೆಗಣ್ಣುಗಳ ಮಂದಹಾಸದಲಿಂದು ಸೌಖ್ಯವಿದೆಂದು ಕೊಲಚಾಡುವರು 
(ಅಮೃತ. ೨-೭೯). (ಸೋಗೆ, 3 ಕಣ್‌) 

ಸೋಗೆಗಣ್ಣೊನೆ (ನಾ). ನೀಳವಾದ ಕಣ್ಣಿನ ಕುಡಿ, - ತುದಿ: ಸೋಗೆಗಣ್ಣೊನೆಯ 
ಬೆಳಗು ಕುಡಿವರಿದುದೆಳೆಮುತ್ತಿನ ಕೀಲಣದ ಕನಕಪೂರಕಗಳಂ ಕೆಳೆಗೊಳಿಸಿ (ಸೌಂದಪು. 

[ಸೋಗೆಗಣ್‌ 4 ಕೊನೆ] 

ಸೋಗೆಗಣ್ಣು "ಸೋಗೆಗಣ್‌' ನೋ. 

ಸೋಗೆಗರಿ (ನಾ). ತೆಂಗು, ತಾಳೆ, ಅಡಕೆ ಮೊದಲಾದ ಮರಗಳ ಎಲೆ,- ಗರಿ: 
ಅಡಕೆಯ ಸೋಗೆಗರಿ ಹೊದಿಸಿದ್ದ ಮಾಡಿನಿಂದ ಇರಿಚಲು ಬೀಸಿದಾಗ ಅಭ್ಕಾಸಬಲದಿಂದ 
ಸ್ವಲ್ಪ ದೂರ ಸರಿದು ಕುಳಿತಿದ್ದರೇ ವಿನಾ (ಮಲವು. ೯). [ಸೋಗೆ *- ಗರಿ (ಆ ಗಜ್‌)] 

ಸೋಗೆದುರುಂಬು "ಸೋಗೆದುಜುಬು' ನೋ. 

ಸೋಗೆದುರುಬು "ಸೋಗೆದುಜುಬು' ನೋ. 

ಸೋಗೆದುಖುಬು, ಸೋಗೆದುರುಂಬು, ಸೋಗೆದುರುಬು (ನಾ). ೧. ನವಿಲಿನ 
ಸೋಗೆಯಂತೆ ಜೋಲಾಡುವ ಮುಡಿ; ಸಡಿಲವಾಗಿ ಕಟ್ಟಿದ ಮುಡಿ: 
ಸೋಗೆದುಬುಬಿನ ಸರಸವಚನದ . . . ಸುರರ ಸೂಳೆಯರಿರ್ದರು (ತೊರರಾ. ೬-೧೦-೧೧); 
ಸೋಗೆದುಲುಬಿನ ಶೃಂಗಾರದಾಭರಣದ . . . ಪೂಗಣೆಯನ ಮಸೆದಲಗಿನಂತೆಸೆದಳು 
ನಾಗಮಂಗಲದ ಚೆಲ್ವಾಜಿ (ಕಂನಎ. ೨೧-೬೯). ಸೋಗೆದುರುಂಬು: ೨ 
ನವಿಲುಗರಿಗಳಿಂದ ಅಲಂಕರಿಸಿದ ಮುಡಿ: «8. ಸೋಗೆದುರುಬು:. ೧. 
ತೊಳಗುವ ಫಣಿವೇಣಿಯ ಸೋಗೆದುರುಬಿನ ಲಲನೆ (ಇಚಿಸಾಂ. ೮-೯೯). 

[ಸೋಗೆ 4 ತುಟುಬ್ಮು (ಆ ತುಟುಂಬ್ಮು)] 

ಸೋಗಣೆನಎಲ್‌, ಸೋಗೆನವಿಲು (ನಾ). ನೀಳವಾದ ಪುಚ್ಚವನ್ನು ಹೊಂದಿರುವ 
ನವಿಲು; ಗಂಡುನವಿಲು: ಎದಗ್ದೆ . . . ನರ್ತಕೀಲೀಲೆಯಿಂದದೊಂದು ಪೊಸಗಾರ 
ಸೋಗೆನವಿಲಾಟಮಂ ತಾಳ್ಡಿದಳ್‌ (ಆದಿಪು. ೧೨-೧೪); ಮಣಿಭವನಂಗಳ ರುಚಿಗಳ್‌ 

' ಪೆಣೆದು ನಭೋಂಗಣದೊಳಮರಚಾಪವಿಳಾಸಕ್ಕೆಣೆಯಾಗಿರೆ ಬಹುವಿಧದಿಂ ಕುಣಿವುವು 
ಕಾರ್ಗೆತ್ತು ಕೇಗಿ ಸೋಗೆನವಿಲ್ಲಳ್‌ (ಕಾವ್ಯಾವ. ೫೧೪). ಸೋಗೆನವಿಲು: ರಕ್ತಪ್ರವಾಹದ 
ಕಡುವಳೆಯ ನೃತ್ಮತ್ಯಬಂಧದ ಸೋಗೆನವಿಲುಗಳ . . . ನವಖಂಡದೊಳು ಹೆಣನಡವಿ 
ತಳಿತಿರೆ ಮೆಅ”ದುದ್ಕೆ ಸಂಗ್ರಾಮಕಾರ್ಗಾಲ (ಕುವ್ಮಾಭೀ. ೪-೩೬); ಸೋಗೆನವಿಲು ಬಣ್ಣ 
ಗೋಗಿಲೆ ಹರಿ ರಥಾಂಗದ ಪ್ರತಿಮೆಗಳು ಮೆಆ'ದುವು (ಕಂನವಿ. ೭-೨೮); ಎಲೆಲೆ 
ಸೋಗೆನವಿಲೆ! ಏಂ ನಲಿವೈ! (ರಾಮಾಶೃ. ೧-೮). (ಸೋಗೆ, % ನಎಲ್‌] 

30 | ಸೋಗೆನವಿಲು `ಸೋಗೆನವಿಲ್‌' ನೋ. 

ಸೋಗೆನೀಖಿ (ನಾ). ಉಟ್ಟ ಸೀರೆಯ ಉದ್ದವಾದ ನಿರಿಗೆ: ಸೆಳೆದು ಮರಳ್ಟಿ 
ಸೋಗೆನಿಅ*ಯಂ ಮೃದುಜಂಘೆಯನೊಯ್ಕನಂಟಿ . . . ಮಳಯಸಮಾರಣಂ 
ಸರಸವಾಡಿದನಗ್ಗದ ಪೆಂಡವಾಸಮಂ (ಅನಂಪು. ೭-೩೩). (ಸೋಗೆ, + ನಿಜ) 

ಸೋಗೆಪಣ (ನಾ). ನವಿಲಿನ ಮುದ್ರೆಯಿರುವ ನಾಣ್ಮ(?): ಶ್ರೀಭೋಗೇಶ್ವರ 
ದೇವರಂಗಭೋಗಕೆ ಆ ದೇವರ ತೋಟದ ದರಿಸಿನ ಸೋಗೆಪಣವನಾಚಂದ್ರಾರ್ಕ 
ತಾರಂಬರಂ ಬಿಟ್ಟರು (ಸೌಇಇ. 2೪, ೨೫-೧೬; 1144). [ಸೋಗೆ “+ ಪಣ್ಮ। 

ಸೋಗೆಮುಡಿ (ನಾ). ಎ ಸೋಗೆದುಮುಬು ೧: ಸೋಗೆಮುಡಿಗೆ ಸೋಲ್ತೊಡನೆ 
ನವಿಲೋಲಗಿಸಿ ಬರೆ (ಚೆಬಪು. ೧೯-೨೩); ಆಗಸದೊಳು ಚರಿಸುವ ಸುರಸತಿಯರ 
ಸೋಗೆಮುಡಿಗೆ ಪೂಜ್ಮವಾಗಿ ಆಗರಳಿದ ಕಸ್ತೂರಿ ಹೊಂಬಾಳೆಯ ಪೂಗವೃಕ್ಷ 

|. ಗಳೊಪುುತಿಹುವು (ಕುನಎ. ೨-೪೧). (ಸೋಗೆ, + ಮುಡ್ಡಿ) 

ಸೋಗೆಮೊಗ (ನಾ). ನೀಳವಾದ ಮುಖ; ಉದ್ದನೆಯ ಮುಖ: ಸೋಗೆಮೊಗದ 
ಸೋಗೆಕಣ್ಣಿನ ಚೆಲುವೆ ಶಾಂತಲೆ (ಶಾಂತಲಾ. ೭೯). [ಸೋಗೆ 3- ಮೊಗ] 

ಸೋಗೆವಸುರ್‌ (ನಾ). ಕಬ್ಬಿನ ಜಲ್ಲೆಯ ತುದಿಯಲ್ಲಿರುವ ಎಲೆಯ 
ಹಸುರುಬಣ್ಣಿ: ಸುಕೋದಂಡರೂಪಿಂ ಸ್ವಾಮಿಹಿತಕಿನ್ನು ತಮ್ಮೊಳುದ್ದಂಡತೆಯ 
ಬಿರುದೆತ್ತಿತೆನೆ ಸೋಗೆವಸುರ ಕಬ್ಬಿನ ಕೊರ್ಬು ಕಣ್ಣೆ ಸೆದುದು (ಚಿಬಪು. ೧೧-೧೧). 

(ಸೋಗೆ, 4 ಪಸುರ್ಮ್‌! 


wm 


೭-೨೪). 


15 


25 


35 


40 


ಸೋಗೆವಿಂಡು ೮೭೩೧ 


ಸೋಗೆವಿಂಡು (ನಾ). ನವಿಲುಗಳ ಗುಂಪು ,- ಸಮೂಹ: ಅಂಚೆವಿಂಡಿಂ ಗಿಳಿವಿಂಡಿಂ 
ಸೋಗೆವಿಂಡಿಂ ಸೊಗಯಿಸಲೆಸೆಗುಂ ತತ್ಪುರೋದ್ಮಾನಮೆಂದುಂ (ಕಾವ್ಯಾ. ೧೪೦). 
(ಸೋಗೆ, 4 ಪಿಂಡ್ಕು! 
ಸೋಗೆವಿರ್ಚು (ಕ್ರಿ). (ನವಿಲು) ಗರಿಯನ್ನು ಹರಡು,- ಅಗಲ ಮಾಡು: 
ಮುನಿಬಾಲಿಕೆಯರ್‌ ಮಧ್ಮಂದಿನದೊಳ್‌ ಬಂದರ್ಫ್ನ್ಯಜಲಮನುಯೈೆಡೆಯೊಳ್‌ ಮೇಲೆ 
ನೆಟಲ್‌ ಪುದಿದೊದವಿರೆ ಸೋಗೆನಎಲ್ಲಳ್‌ ಸೋಗೆವಿರ್ಚ ಬರ್ಪುವು ನಭದೊಳ್‌ 
(ಜಗವಿ. ೧೬ -೫೨). (ಸೋಗೆ,+ ಬರ್ಚು]) 


ಸೋಗೆವೀಲಿ (ನಾ). ನವಿಲುಗರಿ: ಸೋಗೆವೀಲಿಯಂ ಬಿಗಿದು ಬಸಂತಂ ನಟ್ಟ ಕಾವನ | 


ಗೆಲ್ಲಗಂಬಮೆನೆ ಕಾಯ್ದೊನೆ ಪಣ್ಣೊನೆಯಿಂ ಕಣ್ಣೆಡ್ಡಮಾಗಿರ್ಕುಂ ಕೌಂಗುದೋಂಟಂ 
(ರಾಮಾಶ್ಚ. ೮-೨೩). ಸೋಗೆ, %- ಪೀಲಿ) 
ಸೋಗೆವೆಣ್‌ (ನಾ). ಹೆಣ್ಣುನವಿಲು: ಎರಿಂಚನಂಚೆಯಂ ಪಳಂಚಲೆಯದಂಚೆಯಿಲ್ಲ 
ಕುಮಾರನ ಮಯೂರಮಂ ಕೂರಿಸದ ಸೋಗೆವೆಣ್ಣಿಲ್ಲ (ಪುಷ್ಪಪು ೯-೨೧ ವ). 
ಸೋಗೆ, + ಪೆಣ್‌) 


ಸೋಗೆವೊದಲಬ್‌ (ನಾ). ನವಿಲಿನ ಸೋಗೆಗಳ ಸಮೂಹ, - ಮೊತ್ತ : ಪಿಡಿವುದು | 


ಸೋಗೆ ಸೋಗೆವೊದಲ್‌ಂ ನೆಐಲಂ ಜರತಾಪಸರ್ಗೆ (ಸೂಕ್ತಿಸು. ೩-೧೭೩). 
(ಸೋಗೆ, 4 ಪೊದಖ್‌। 
ಸೋಗೊಡು, ಸೋಗುಡು (ಕ್ರಿ). ೧. (ಹಾಡುವವರೊಂದಿಗೆ) "ಸೋ' ಎಂದು 
ದನಿಗೂಡಿಸು; ಸೋ ಎನ್ನು: ಸೋಬಾನೆಪದ ಹೇಳುತ್ತಿದ್ದವಳೊಂದಿಗೆ ಉಳಿದವರೂ 
ಸೇರಿ ಸೋಗೊಡುತ್ತಿದ್ದರು (ರೂಢ). ೨. (ಆಲಂ) ಒಪ್ಪು; ಸಮ್ಮತಿಸು:. ಒಂದು 


ವ್ಯಕ್ತಿಯೇ ಆಗಲಿ, ಸಮಾಜವೇ ಆಗಲಿ... . ಪಂಥವಾಗಲಿ - ಈ ಕಲ್ಲಿನ ಕಥೆಗೆ: 


. ಸೋಗೊಡುತ್ತದೆ (ಮೂರ್ತಿಕಾ. ೫-೧೧). ಸೋಢುಡು: ೧. 'ಚುಚ್ಚುವ ಸೂಜಿಯ ನೆತವು 
ಮರಯಲಂದು ಅವಳು ಹಾಗೆ ಸೋಗುಡುವುದು ಮತ್ತು ಹಾಡುವುದು (ಸರ್ವಮಂ. ೭೧). 
[ಸ್ಕೋ 4 ಕೊಡು, 
ಸೋಗೋಲು (ನಾ). ಪಶು, ಪ್ರಾಣಿಗಳನ್ನು ಓಡಿಸುವ ಕೋಲು: ಬಾಗಿದ ಬೆನ್ನು 
ಸೋಗೋಲು ಕಂಪಿಸುತಿರಲು ತೂಗುವ ತಲೆಯೆಸೆದಿರೆ ಹಣ್ಣುಮುದುಕರು 

ಸಾಗುತಿದ್ದರು (ನಾಗಕು. ೧೫-೫೨). [ಸೋ ಕೋಲು, (ಆ ಕೋಲ್‌ )] 

` ಸೋಚಿ (ನಾ). ಪವಿತ್ರನಾದವನು: ಚಾಗಕ್ಕೆ ಮುಯ್ಚ್ವಾಂಪರೀವಡೆ ಪಲ್ಲಚ್ಚುವರಾಮೆ 
ಸೋಚಿಗಳೆಮೆನ್ಹಿರ್ಷರ್‌ (ಎಕ. 1, ೧೩೩-೬೮; 992). (ಆ ಸಂ. ಶೌಚಿನ್‌] 

ಸೋಚ್ಛ್ಛಾಸ (ನಾ). [ನಾಟ್ಯ)""ಸುವಾಸನೆಯನ್ನು ಆಘ್ರಾಣಿಸುವಂತೆ ಅಥವಾ 
ನಿರ್ವೇದ[!ಖೇದ]ಭಾವವನ್ನು ತೋರಿಸುವಂತೆ ಉಸುರನ್ನು ಒಳಕ್ಕೆ 
ಎಳೆಯುವುದು'' (ಲಾಸ್ಮರಂ. ೨೬೬ ಗದ್ಮಾನುವಾದ): ಪರಿಮಳಮಂ ತೆಗೆವುದಟಿಂ ಉರು 
ತರ ನಿರ್ವೇದಭಾವದಿಂ ಪುಟ್ಟಿದುಸುರ್‌ ತರುಣೀ ಸೋಚ್ಛ್ಯಾ(ಸಾ।ಖ್ಯವ ಧರಿಸುವ 
ನಾಸಿಕಮದಾಜು ತೆಜನೆನಿಸಿರ್ಕು೦ (ಲಾಸ್ಮರಂ. ೩-೭೫). .[ಸಂ.] 

ಸೋಜಿ (ನಾ). ರವೆ; ಸಜ್ಜಿಗೆ: (8). 1೯- ಮರಾ. ಸೋಜೀ; ಹಿಂ. ಸೂಜೀ। 

ಸೋಜಿಗ "ಚೋಜಿಗ' ನೋ. 

ಸೋಜಿಗಗೊಳ್ಳು (ಕ್ರಿ). ಆಶ್ಚರ್ಯಪಡು; ವಿಸ್ಮಯಗೊಳ್ಳು: ಮಾರ್ಗದರ್ಶಿಯ 
ಕೂಡೆ ನಡೆದು ಮುಂದೆ ಕಂಡು ಸೋಜಿಗಗೊಂಡು ನಾನೆಂದೆ (ಕೋಗಿಲೆ. ೨-೩೭). 

[ಸೋಜಿಗ (ಆ ಚೋಜಿಗ) 4 ಕೊಳ್ಳು, (ಆ ಕೊಳ್‌,)) 

ಸೋಜಿಗಪಡು `ಚೋಜಿಗಂಬಡು' ನೋ. 

ಸೋಜಿಗವಡು "ಚೋಜಿಗಂಬಡು' ನೋ. 

ಸೋಜಿಗವಡೆ (ಕ್ರಿ). ಆಶ್ಚರ್ಯಕರವಾಗಿರು; ವಿಸ್ಮಯವಾಗಿರು : ಸೋಜಿಗವಡೆದ 
ಸುಗಂಧದಂಗಡಿಗಳು ರಾಜಿಸುತಿರ್ದುವಿಕ್ಕೆಲದಿ (ಮೋಹತ. ೩-೧೮). 

[ಸೋಜಿಗ («ಆ ಚೋಜಿಗ) 4 ಪಡೆ) . 

ಸೋಜಿಗೆ `ಸೋಡಿಗೆ' ನೋ. 

ಸೋಜ್ಯ ನಾ). ಶೌರ್ಯ; ಪರಾಕ್ರಮ: ಭೋಜ್ಯ್ಮವಸ್ತುಗಳೊಳು ಮುಖ್ಯವಾದುದು 
ಲಲಿತಾಜ್ಕನಿರ್ಜರಜನರೊಳಗೆ ಸೋಜ್ಯಗುಣಾವಲಂಬನ (ಪಾಕಾಂ. ಸುಖಾಡ್ಕ ಪಾಲಕ ] 


ಹೌ ಲ ಅಆ ಯರ ಜಾಮ್ಪ್ಥ್ರ್ಶ್ಸ್ವಜಜ 


ಸೋಟೆ 


ಕೃಷ್ಣ ಸುಖಸಾಮ್ರಾಜ್ಯವನಾಳಿದ ಮುದದೆ (ಮೋಹತ. ೪೨-೭೫). "ಸೌರಿಯ' ಪರಾ. 
(ಆ ಪ್ರಾ. ಸೋಜ್ಸ./ ಸಂ. ಶೌರ್ಯ) . 


ಸೋಟ "ಸೋಟೆ,' ನೋ. 

ಸೋಟಕ "ಸಟ್ಟುಗೃ' ನೋ. 

ಸೋಟಾ “ಸೋಟೆ,” ನೋ. 

ಸೋಟಾಜಮಾದಾರ (ನಾ). (ಕೈಯಲ್ಲಿ ಲಾಠಿ ಹಿಡಿದಿರುವ) ಪೋಲೀಸು 


ಖಾತೆಯ ಒಬ್ಬ ಅಧಿಕಾರಿ: ಸೋಟಾಬಮಾದುರನು ಮರ್ಯಾದಯಾಗಿ ಒನಸಂದಣಿ 
ಯನ್ನು ಬಿಡಿಸಿಕೊಂಡು ಹೊರಟನು (ಮಲ್ಲಿ. ೯೯). 
(ಹೋಟಾ (೬ ಸೋಟೆ) 3- ಜಮಾದಾರ] 


10| ಸೋಟಾಧಾರಿ (ಸಾ). ಕೈಯಲ್ಲಿ ದೊಣ್ಣೆಯನ್ನು ಹಿಡಿದಿರುವವನು: 


ಸೋಟಾಧಾರಿ ಜಡಿಯಪ್ಪ ಎತ್ತರವಾದ ಬಲಶಾಲಿಯಾದ ಆಳು (ಜರತಾ. ೧೧೧). 
[ಸೋಟಾ (< ಸೋಟೆ,) 4 - ಧಾರಿ] 


ಸೋಟಿಗೆ "ಸಟ್ಟುಗ,' ನೋ. 
ಸೋಟಿಗ್ಮೆ 'ಸೋ೦ಟಿಗೆ' ನೋ. 
15 | ಸೋಟೆ, ಸೋಂಟೆ, ಸೋಟ, ಸೋಟಾ (ಗು). ೧. ಹೊಣೆಯಿಲ್ಲದ; 


ಉಡಾಳತನದ. (ನಾ). ೨ . ದಪ್ಪವಾದ ಮರದ ತುಂಡು:' ಕರಿಮರದ 
ಸೋಟೆಯ ಹಾಗೆ ಇದ್ದಾನೆ ಆಳು (ಹಹಃ. ೭೪); ಅವರದು ಕರಿಯ ಸೋಟೆಯಂತಹ ದೇಹ 
(ಸ್ಪಪ್ನಹೊ. ೬೬). ೩. ದೊಣ್ಣೆ; ಬಡಿಗೆ: ಇರುಳ ಚಕ್ರವ್ಯೂಹದಲ್ಲಿ ಬೀಸುತ್ತಲಿದೆ ಕರ್ಣಕ್ಕೆ 
ಶುರುಡು`ಸೋಟೆ (ಚಿಂಡಿಮ. ೧೮-೧೧). ಸೋಂಟೆ: ೪. (ಕರಾ) ಉರುವಲು; ಕಟ್ಟಿಗೆ: 
ನೂರು ಸೋಂಟೆಗಳಿಗೆ ಇಪ್ಪತ್ತೈದು ರೂಪಾಯಿಗಳು :ರೂಢ). ಸೋಟ: ೧.ಊರ 
ಸೋಟ ಪಟಿಂಗರ''ಸಲುವಾಗಿ ನನ್ನಲ್ಲಿ ಅನ್ನವಿಲ್ಲ (ಪವನ. ೭); ವಿರುದ್ಧಪಕ್ಷದವರನ್ನು 
ಮೆತ್ತಗೆ ಮಾಡುವ ಮಸಲತ್ತು, ಅದಕ್ಕಾಗಿ ಸೋಟಜನರಿಗೆ ಆಶ್ರಯ, ಹೀಗಾಗಿ ಊರಲ್ಲಿಯ 
ಉಂಡಾಡಿಗರಿಗೆ ಒಳ್ಳೆಕೆಲಸ ಸಿಕ್ಕಂತಾಯಿತು (ಮನೆಬೆ. ೨೧). ೩. ಸೋಟ ಹಿಡಿದು 


* ಬೀಸಾಡಿಯೇ ಬೀಸಾಡುತ್ತಿದ್ದಳು . . . ಅವಳ ಒಂದೂ ಏಟು ಬಾಡುವಿಗೆ ತಗುಲಲೇ 


ಇಲ್ಲ (ದಂಬನಾ. ೭೯). ೫. ಹೊಣೆಗೇಡಿ; ಉಡಾಳ : ಊರಾಗಿನ ಸೋಟರಿಗೆಲ್ಲ 
ಪಡದಪ್ಪನ ಮಠಾನ ಆಶ್ರಯ (ಗ್ಭಾಮಾಯ. ೨೯೧); ಒಬ್ಬರೇ ಇದ್ದಿಭಟ್ಟಿಯವರ ಹತ್ರ ' 
ಹೋಗಬೇಡ್ರಿ. ಮೊದಲ ಕೆಟ್ಟ ಜನಾ, ಸೋಟರು (ನಡೆದಾ. ॥. ೧೧೫೯). ಸೋಟಾ: ೩. 
ಕೈಹಿಡಿದ ಹೆಂಡತಿಯನ್ನು ಸೋಟಾದಿಂದ ಥಳಿಸಿ ಕೊಂದನಂತೆ (ಜರತಾ. ೧೪೨); ಆಗ 
ವಸಂತರಾಯರು ಎದುರಿಗೆ ಸಿಗಬೇಕಾಗಿತ್ತು; ಅಂದರ ಅಪ್ಪನ ಸೋಟಾಕ್ಕ ತುತ್ತಾಗ್ಮಿದ್ದರು 
(ಜೂಜು. ೧೮). ೬. ಮರದಿಂದ ಮಾಡುವ ಒಂದು ಬಗೆಯ ವಾದ್ಮ: 
ಜಾಕಾಯಿಪೆಟ್ಟಿಯಲ್ಲಿ ಮಾಡಿದ ಸೋಟಾ ಎಂಬ ಒಂದು ತರಹೆ ತಂಬೂರಿ ಪ್ರಚಾರಕ್ಕೆ 
ಬಂತು (ಕಲಾಎ. ೧೧೮). ೭. (ಗೌರವಸೂಚಕವಾಗಿ ಹಿಡಿಯುವ ಚಿನ್ನ, ಬಳ್ಳಿ 
ಮುಂತಾದುವುಗಳಿಂದ ಮಾಡಿದ) ಡಂಡ: ಕೈಯಲ್ಲಿ ಚಿನ್ನದ ಸೋಟಾಗಳನ್ನು 
ಹಿಡಿದುಕೊಂಡು ಮರ್ಯಾದೆಯಿಂದ ಕಾಯುತ್ತಿದ್ದರು (ಶ್ರೀರಾಯ. ೧೪೫). 

ಸೋಟೆಯವರು (ಬಹುವ) ಎ ದಂಡವನ್ನು ಹಿಡಿದಿರುವವರು; ವೇತ್ರಧಾರಿ 
ಗಳು: ಚನ್ನ ಬೆಳ್ಳೀ ಸೋಟೆಯವರು, ಓಲಗದವರು ... ಇವರಿಗೆಲ್ಲಾ ಗೊತ್ತುಗಾರರನ್ನೂ 
ಶಾನುಭೋಗರನ್ನೂ ನೇಮಕಮಾಡಿದರು (ಮಹಾವಂ. 1. ೧೨೭). 

(—- ಹಿಂ. ಸೋಂಟಾ; ಮರಾ. ಸೋಟಾ, ಸೋಂಟಾ) 


ಸೋಟೆ (ನಾ). ಬಾಯಿಯ ಕೊನೆಭಾಗ; ಕಟಬಾಯಿ: ಮುಳಿದು ಸೋಟ 5ಟೆ3ಗೆ 


ತಿವಿದು . . . ನೂಕಿದರು ಕಾಮಿನಿಯರತಿರಭಸದಿಂ ಮುದುಕಯತಿಯ (ನುಲ್ಲಃ. ೩-೨೨); 
ಅವನ ಸೋಟೆಯನ್ನು ಅದುಮಿ ಹಿಡಿದು ಕನ್ನಡಿಗೆ ಅಡ್ಡವಾಗಿ ತಾನೆ ನಿಲ್ಲುತ್ತಾನೆ 
(ದೇಕನೈ. ೬೯). 

ಸೋಟೆ ತಿಎ ಎ ೧. ಮೂತಿಯನ್ನು ತಿವಿ: ಕೋಪದ ಭರದಲ್ಲಿ ಆಕೆ ಮಗುವಿನ 
ಸೋಟೆ ತಿವಿದಳು (ರೂಢಿ). ೨. (ಆಲಂ) ಮುಖಭಂಗ ಮಾಡು; ಅವಮಾನಿಸು: 
ನಾಲ್ಕಾರು ಜನದ ಮುಂದೆ ಅವನು ಮಾಡಿದ ಕೆಲಸಕ್ಕೆ ಸೋಟೆ ತಿವಿದರು (ರೂಡಿ). ` 
ಸೋಟೆ ಸಿಗಿ ಎ ಸೋಟೆತಿವಿ ೧ : ಈಗ ಅದೆಲ್ಲವನ್ನೂ ಗುಡಿಸಿ ಎತ್ತು. ಇಲ್ಲದಿದ್ದರೆ 


ಸೋಡ 


ಚೆನ್ನಾಗಿ ಸೋಟೆ ಸಿಗಿದು ಬಿಟ್ಟೇನು (ಮಾಮರಾ. 6೧). ಸೋಟೆ ಹಿಂಡು ಎ ಸೋಟೆತಿವಿ ೧: | 
ಅವ್ವ ಅಬ್ಬರಿಸಿ ಜಯಣ್ಣನ ಸೋಟೆ ಹಿಂಡಿದಳು (ವೈನಿ. ೪೫).  [?) 
ಸೋಡ, ಸೋಡಾ (ನಾ). ೧. ಅಡುಗೆಗೆ ಉಪಯೋಗಿಸುವ ಒಂದು ಬಗೆಯ | 
ಕ್ಷಾರ: ಅಡುಗೆಯಲ್ಲಿ ಸೋಡದ ಉಪಯೋಗವನ್ನು ಆದಷ್ಟು ಕಡಿಮೆ ಮಾಡಬೇಕು | 
(ಅಡುಸಾ.೮6). ೨. '`ಇ೦ಗಾಲಾಮ್ಲ ಅನಿಲವನ್ನು ಹುದುಗಿಸಿ ನೊರೆಯುಕ್ಕುವಂತೆ ls 
ಮಾಡಿದ ಪಾನೀಯ'' (8068. ಇಂಕಾ). ೩. ಬಟ್ಟೆಯನ್ನು ಒಗೆಯಲು | 
ಉಪಯೋಗಿಸುವ ಒಂದು ಬಗೆಯಕ್ಷಾರ: ಬಟ್ಟೆ ಒಗೆಯುವಾಗ ಸೋಪಿನೊಂದಿಗೆ 
ಸೋಡ ಬೆರಸಿ ಒಗೆದರೆ ಹೆಚ್ಚು ಶುಭ್ರವಾಗುತ್ತದೆ (ರೂಢಿ). ಸೋಡಾ: ೨. ಪುಟ್ಟನಿಗೊಂದು 
ಸೋಡಾ - ಅಂಗಡಿ ಕಂಡದ್ದೆ . . . 
ಕಳ್ಳ ಶರಾಬು - ಇವೆಲ್ಲ ಬರುತ್ತವೆ (ನನ್ನೂರು. ೩೧೩). 
ಸೋಡಂಬಾಡ "ಸೋಡಂಬಾಡಂ,' ನೋ. 
ಸೋಡಂಬಾಡಂ, (ನಾ). ೧. ಹಿರಿದು; ದೊಡ್ಡದು: ""ಸೋಡಂಬಾಡಂ-ಪಿರಿದು'' 
(ಶಮದ.ಪರಿ ೨); "'ನೀಡು ಸೋಡಂಬಾಡಮೆಂದುಣ್ಣವಳಿಯದೆನೆ ಪಿರಿದೆನಿಪ್ಪರ್ಥಮಕ್ಕು'' 
(ಕಬ್ಬಕ್ಕೆ. ೮6). (ಗು). ೨. ಅತಿಶಯವಾದ: ಮುದದಿಂ ಸೋಡಂ ಬಾಡಮಲಂಪಿನ 
ಪೆಂಪಿನ ಗಾಡಿಯನಾಂತೆಸೆದುದಂದು ಗಣಕಾನಿವಹಂ (ಉದ್ಭಟ. ೧೦-೪೪). 1?) 15 
ಸೋಡಂಬಾಡಲ,, ಸೋಡಂಬಾಡ (ಅ). ೧. ಅತಿಶಯವಾಗಿ : [ಸೋಡಂಬಾಡಂ) 
ಕರಿಯ 'ಮುಗಿ(ಲಂ। ದಂತಿಗಳ್ಲೆತ್ತು (ವರ್ಧಮು ೯-೫); ಕೊಂಡಾಡುತುಬ್ಬಿ ಕೊಬ್ಬುತ್ತೆ 
ರತಿ ಮೂಡಿ ಸೋಡಂಬಾಡಮೆನೆ ತೇನತೇನಮುಆ್‌' ಕೂಡೆ ಪೊಗಳುತ್ತಿರ್ದನಾದಿ 
ವೃಷಭೇಶ (ಪಾಸೋಪು. ೩-೧೮). ಸೋಡಂಬಾಡ: ೨. ತೀವ್ರವಾಗಿ; ರಭಸವಾಗಿ: 
'ಸೋಡಂಬಾಡನೆ' ಪರಾ. (ಆ ಸೋಡಂಬಾಡಂ,] 20 
ಸೋಡಂಬಾಡನೆ (ಅ). ತೀವ್ರವಾಗಿ; ರಭಸವಾಗಿ: ಸೋಡಂಬಾಡನೆ ವ್ರ 
ಕಾಲ್ಪಿಡಿವುದುಂ ಪೂಮಾಲೆಯಿಂ ನಲ್ಲನಂ ನೀಡುಂ ಮೋದಿ ಕನಲ್ಹು . . . | 
ರತಪ್ರಾಗಲ್ಪ ಮಂ ಬೀಜ್‌ೌದಳ್‌ (ಮಲ್ಲಿಪು ೭-೮೨). | 
[ಸೋಡಂಬಾಡ (« ಸೋಡಂಬಾಡ್ಕೂ) 4 - ಅನೆ] | 
ಸೋಡಗೆ, ಸೊಡಗೆ (ನಾ). ೧. ತರಕಾರಿಯಾಗಿ ಬಳಸುವ ಹುರುಳಿಕಾಯಿ, |25 
ಅಲಸಂದೆ ಮುಂತಾದುವುಗಳನ್ನು ಹೋಲುವ ಒಂದು ಬಗೆಯ ಕಾಯಿ: 
ಇಂದು ಅವರ ಮನೆಯಲ್ಲಿ ಸೋಡಗೆಯ ಹುಳಿ ಮಾಡಿದ್ದರು (ರೂಢಿ). ೨. ಸೋಡಗೆಯಿಂದ | 
ತಯಾರಿಸುವ ಒಂದು ಬಗೆಯ ಮೇಲೋಗರ: ಬಿಸಿಬಿಸಿಯೋಗರಂ ಕೆಲದ 
ಸೋಡಗೆ ತೆಳ್ಟೊಳುದುಪ್ಪಂ . . . ತಾವೆ ಬಗ್ಗಿಸದೆ ಹಿಮಾಗಮೋಕ್ತಿಕಜಡೋದಯಮಂ | 
ಸುಕೃತಾತ್ಮರಪ್ಪರಾ (ಸೂಕ್ತಿಸು.೧೦- ೨೬೫). ಸೊಡಗೆ: ೧. ಹೂಲದವರೆಯ ನೆಟ್ಟು 
ಸೊಡಗೆಯ ಸುಲಿದಲ್ಲಿ ತಳಲು ಬಲಿದು ಒಡೆದುದಿಲ್ಲ (ಮೋಳಿಮು. ೨೬೫-೮೧೭). 
೨. ಇಮ್ಮನದ ಸೊಡಗೆಯ ಮೆದ್ದು ಕರ್ಮಕ್ಕೀಡಾದವರ ನುಡಿಯೆಂದಡೆ ಎನ್ನ 
ಕಡುನೇಹದಿಂ ಸೊಗಡಿಸುವ ಪಾಂಗಿನಿಂ 


ಎಂದ (ಸಂಸ್ಕಾರ . ೧೨೧); ಸೋಡಾ, ಬೀಡಾ, 
[€- ಇಂ. Soda) 10 


30 


ಹಮ್ಮಿಗನೆಂಬರು (ಮೋಳಿಮಾ. ೨೬೫-೮೧೭); 
ಸೊಡಗೆಯನಿಕ್ಕುತಂ (ಲಿಂಗಪು. ೩೧-೪೩). 
ಸೋಡಚೀಟಿ, ಸೋಡಚೀಟು (ನಾ). ೧. ಗಂಡಹೆಂಡಿರ ನಡುವಿನ |36 
ವೈವಾಹಿಕಸಂಬಂಧವನ್ನು ಕಡಿದುಹಾಕುವ ಪತ್ರ; ವಿವಾಹವಿಚ್ಛೇದನದ 
ಪತ್ರ: ಗಂಡನ ಸಂಗಾತ ಸಂಸಾರ ಮಾಡೂದು ಬ್ಮಾಡಾಗಿದ್ದರ ಎಲ್ಲಾರ ಹಂಗ 
ಸೋಡಚೀಟಿ ತಗೊಂಡ ಇನ್ನೊಬ್ಬನ್ನ ಮಾಡಿಕೊಂಡು ಹೋಗೂದು ಚಲೋ ಆಲ್ವೇನ? 
(ಮಣ್ಮುಹೆ. ೧೦೧); ಮೊದಲೇ ಹಾದಿ ತಪ್ಪಿ ತವರವರೇ ಹೆಣ್ಣಿನಿಂದ “ಸೋಡಚೀಟಿ' 


೮೭೩೨ 


' ಸೋಡಿಗೆ, ಸೊಡಿಗೆ, ಸೊದಿಗೆ, 


ಸೋಡಿ 


ಎನಿ 


ಗಂಡನಿಗೆ ಸೋಡಚೀಟಿ ಕೊಡುವ ವಿಚಾರದಿಂದ ಕೋರ್ಟ ಕಛೇರಿ ಹತ್ರಬೇಕೆಂದಿದ್ದಾಳೆ 


(ಬೇಬೆನಾ. ೨೨೨). |೯€- ಮರಾ. ಸೋಡಚಿದ್ಮೀ। 


ಸೋಡಚೀಟು "ಸೋಡಚೀಟಿ' ನೋ. 
ಸೋಡಪತ್ರ (ನಾ). ವಿವಾಹವಿಚ್ಛೇದನ; ಘಟಸ್ಫೋಟ: ಸೋಡಪತ್ರಗಳ 


ಖಟ್ಟೆಯಲ್ಲಂತೂ ಅವನು ಎತ್ತಿದ ಕೈ (ಮೊಪಾಜಾ. ೪೧); -ಸೋಡಪತ್ರವನ್ನು ಕೊಡಿಸಿ 
ರೆಂದು ಸರಕಾರಕ್ಕೆ ಮೊರೆಹೋಗಿ ಬೇಡಿಕೊಂಡಳು «ಹೂಬಿಸಿ. ೮೬). 
[೯- ಮರಾ. ಸೋಡಪತ್ರ, ಸುಟಪ್ರ್‌। 


ಸೋಡಮುಂಜಿ, ಸೋಡಮುಂಜಿವಿ, ಸೋಡಮುಂಜೆ (ನಾ). ಮದುವೆಗೆ ಮುಂಚೆ 


ಮೌಂಜಿಯನ್ನು ಬಿಟ್ಟುಬಿಡುವುದರೊಂದಿಗೆ ಬ್ರಹ್ಮಚರ್ಯದ ಸಮಾಪನೆ 
ಯನ್ನು ಮಾಡುವ ವಿಧಿ, - ವೈದಿಕಕ್ರಿಯೆ; ಸಮಾವರ್ತನ: ಸ್ನಾತಕ - ಸೋಡ 
ಮುಂಜಿಯಾದ ಬ್ರಹ್ಮಚಾರಿ (ಗಂಗಾಮ. 8). ಸೋಡಮುಂಜಿವಿ: ಸೋಡಮುಂಜಿವಿಯಲ್ಲಿ 
ಮಾಮಾನ ಆಗ್ರಹದಿಂದ ಕಾಶೀಯಾತ್ರೆಯನ್ನು ರದ್ದುಪಡಿಸಿದಂತಾಯಿತು ನನ್ನ ಪಾಡು 
(ಸ್ಮತಿಚಿ. ೨೧೨). ಸೋಡಮುಂಜೆ: ಸೋಡಮುಂಜೆ ದೇವರೂಟಗಳನ್ನು ತೀರಿಸಿಕೊಂಡು 
ನಿಬ್ಬಣವು ... . ನಾಲ್ಕುಗಂಟೆಗೆ ಬಂದು ತಲುಪಿತು (ಅನಂತ. ೪). 

(೯- ಮರಾ. ಸೋಡಮುಂಜ। 


ಸೋಡಮುಂಜವಿ "ಸೋಡಮುಂಜಿ' ನೋ. 

ಸೋಡಮುಂಜೆ "ಸೋಡಮುಂಜಿ' ನೋ. 

| ಸೋಡಲಿ* "ಸೊಡರಿ' ನೋ. 

ಸೋಡಾ "ಸೋಡ' ನೋ. 

ಸೋಡಿ, (ನಾ). ೧. ವಸೂಲಾಗಬೇಕಿರುವ ಮೊಬಲಗಿನಲ್ಲಿ ತೋರಿಸುವ 


ರಿಯಾಯಿತಿ; ತಳ್ಳುಪಡಿ: ಆ ಶಾಂತಿಗ್ರಾಮದ ಸಿದ್ದಾಯದ ಮೊದಲ ಹೊಂನೊಳಗೆ 
'ಅಯ್ದುಹೊಂನನು ಅವಜಿ ಸಮಸ್ತ ಬಳಿವಟ ಸೋಡಿ ಬಲಹಕುಮಾನೆ ಬಂದ . . 
ಬಳಿಯ ಹೊನ್ನು ಸಹಿತ (ಮೈಅರಿ. ೧೯೪೦, ೩-೨೪; 1215). ೨. ನಿರ್ಬಂಧದಿಂದ 
ಬಿಡುಗಡೆ ಮಾಡುವುದು: (೪. "ಸೂಟ್ಮಿ' ಪರಾ. (€- ಮರಾ. ಸೋಡ್‌) 


ಸೋಡ್ಮಿ (ನಾ). ಒಂದು ಬಗೆಯ ಆಟ: ಉತ್ಸಾಹಿತರುಣರು ಗುಡಿಯ ಮಗ್ಗಲ 


ತುಣುಕುಮೈದಾನಿನಲ್ಲಿ - ಸೋಡಿ, ಕಾಲ್ವಂಡುಗಳ ಆಟವಾಡುತ್ತಿರುತ್ತಾರೆ (ಜಾರುದಾ. ೩೭). 
(7 
ಸೋಜಿಗೆ, ಸೋದಿಗೆ, (ನಾ). ೧. ಒಂದು 
ಅಳತೆಯ ಪ್ರಮಾಣ: ಹಸುಬೆಗೆ ಅಡಿಕೆ ೨ ಭತ್ತಕೆ ಸೋಡಿಗೆ ಭತಂ (ಎಕ. ೪1, 
ಒಂದು ಬಗೆಯ ತೆರಿಗೆ: ಸಭೆಯ ಸಂಖೆಯ 
ಚಿಲುವಾನ ಸುಂಕ ಸೋಡಿಗೆ ಇವು ಮೊದಲು ಸರ್ವ್ವಮಾನ್ಮವಾಗಿ . . . ದಾನಸಾಸನ 
ಪ್ರತಿಷ್ಠೆಯನು ಮಾಡಿದರು (ಎಕ. ೪, ಹಾಸನ. ೨-೧೮; 1563). ಸೊಡಿಗೆ: ೨. ಮಣುದೆರೆ 
ಮಗ್ಗದೆರೆ ಸುಂಕ ಸೊಡಿಗೆ . . . ಧಾರೆಯನೆರದು ಕೊಟ್ಟ (ಎಕ. ಸ, ಕೋಲಾರ. ೨೪೭-೨೮; 
16377). ಸೊದಿಗೆ: ೨. ಮಠ ಮನೆವಣ ಸುಂಕ ಸೊದಿಗೆ ಸೋವಣ ಸಂದೂ 
ಸಕಲಸ್ಪ್ವಾಮೃವನು ಅನುಭವಿಸಿಕೊಂಬಿರಿ (ಎಕ. 11 (8), ಗುಂಡ್ಲುಪೇ. ೫೪-೬; 16ನೆಯ ಶತ); 
ತೆಅ* ಹೊಅಸುಂಕ ಸೊದಿಗೆ ಕಾಣಿಕೆ ಕಡ್ಡಾಯ (ಭೈರಸೂ. 1 ೨೦೩). ಸೋಜಿಗೆ: ೧. 
ಸೋಜಿಗೆ ಛತ್ತ ಹಡಿಕದ ಬಂಡಿಯಲೊಕುಳ ಭತ್ತ (ಎಕ. ೫1. ಚಳ್ಳಕೆ. ೨೧-೩೯; 1067). ೨. 
ಬಿಟ್ಟಿ ಬಿಡಾರ ಸೊಲ್ಲಗೆ ಮಲಿಗೆ ಸುಂಕ ಸೋಜಿಗೆ (ಎಕ. 1೪ (8. ಚಾಮರಾ. ೧೬೦-೮; 1517). 
ಸೋದಿಗೆ : ೨. ತೆ್‌ ಹೊಟ್‌ ಸೋದಿಗೆ ನರರ್ಗಿವು ಹಾನ್ಮಗಳ್ಳೆಸೆ (ಶಂಕಶ. ೯೮). 17) 


ಹೊನ್ನಾಳಿ. ೧೦೮-೫೭;12೦3). ವ. 


ಯನ್ನು ಕೊಡಿಸಿದ್ದೂ ಉಂಟು (ಕನ್ನಜಾ. ೧೦೪). ಸೋಡಚೇಟು : ೧. ಮದುವೆಯ |40 .ಸೋಡ್ತಿ (ನಾ). ೧. ಹಣ ಕೊಟ್ಟು ಪಡೆದ ಟಿಕೆಟ್ಟುಗಳ ಮೂಲಕ ಕೇವಲ 


ಸೋಡಚೀಟಲ್ಲವೆ ಇದು? (ಧೂಮಕೇ. ೫೭). ೨. ತಮ್ಮ ವಶದಲ್ಲಿರುವ ವಸ್ತುವಿನ 
ಹಕ್ಕನ್ನು ಬಿಟ್ಟುಕೊಡುವುದನ್ನು ಸೂಚಿಸುವ ದಾಖಲೆ,- ಪತ್ರ: (8). 
ಸೋಡಚೀಟಿ ಕೊಡು ಎ ೧. ಬಿಡು; ತೃಜಿಸು: ಬಹುದಿನಗಳ ಹಿಂದೆಯೆ ಅದಕ್ಕೆ 
ಸೋಡಚೀಟಿ -ಕೊಟ್ಟುಬಿಟ್ಟುದರಿಂದ ಪುನರ್ವಿವಾಹಕ್ಕೆ ಮನಸ್ಸು . ಒಗ್ಗದಾಗಿದೆ | 
(ಗಾಳಪ. ೧೩೧). ಪಿ. ಗಂಡಹೆಂಡಿರ ನಡುವಿನ ವಿವಾಹಸಂಬಂಧವನ್ನು |45 
ಕಡಿದುಕೊಳ್ಳು; ಘಟಸ್ಫೋಟ ಮಾಡಿಕೊಳ್ಳು: ಲಲಿತೆಯು ತನ್ನ ಮೊದಲಿನ 


ಅದೃಷ್ಟದಿಂದ ಬಹುಮಾನ ದೊರೆಯುವಂತೆ ಏರ್ಪಡಿಸುವ ಅದೃಷ್ಟದ 
ಆಯ್ಕೆ; ಲಾಟರಿ: ಧರಮ್‌ಸಿಂಗಪ್ರಭುಜೀವಿದ್ಕಾಲಯಕ್ಕಾಗಿ ನಡೆಯಿಸುತ್ತಿದ್ದ 
ಸೋಡ್ತಿ ಅದು! ಅದರ ಪ್ರಥಮಬಹುಮಾನವೇ ಐವತ್ತುಸಾವಿರ (ಔದಾಉ. ೫೨೦); 
ಸೋಡ್ತಿಯಲ್ಲಿ ಏನಾದರೂ ಇನಾಮು ದೊರೆಯಿತೇ? (ಟಾಲಪ್ರ. ॥, ೭೪೦). ೨. ಅದೃಷ್ಟ; 
ವಿಧಿ: ಯಾರು ಉಳಿದರು, ಯಾರು ಅಳಿದರು ಅದು. ಸೋಡ್ತಿಯ ಮಾತು 
(ಹರಿಕೋ. ೪೨). ೩. ""ಒ೦ದು ವಸ್ತುವಿನ ಮಾರಾಟಕ್ಕಾಗಿ ಹಲವರಿಂದ ಸ್ವಲ್ಪ 


ಸೋಣ 


ಮೊತ್ತದ ಪ್ರವೇಶಧನ ಪಡೆದು, ಚೀಟಿ ಹಾಕುವುದರ (ಲಾಟರಿಯ) 
ಮೂಲಕ ಬರುವ ಅವರಲ್ಲೊಬ್ಬರಿಗೆ ಆ ವಸ್ತುವನ್ನು ಕೊಡುವುದು: 
ಅದೃಷ್ಟದ ಚೀಟಿಯ ಮಾರಾಟ; ಸೋಡಿ_'” (8೬೧೦. ಇಂಕನಿ). 
(೯೪-- ಮರಾ. ಸೋಡತ] 

ಸೋಣ "ಸಾವಣ': ನೋ. 5 

ಸೋಣತಿಂಗಳು "ಸೋಣೆತಿಂಗಳು' ನೋ. 

ಸೋಣಿ (ನಾ). ಜಘನ; ನಿತಂಬ: ಶ್ರೋಣಿ : ಸೋಣೆ (ಶಮದ. ೨೬೧ ಪ್ರಯೋ). 

[ಆ ಪ್ರಾ. ಸೋಣಿ./ಸಂ. ಶ್ರೋಣಿ] 

ಸೋಣ್ಮಿ "ಸಾವಣ' ನೋ. 

ಸೋಣೆ "ಸಾವಣ' ನೋ. 

ಸೋಣೆತಿಂಗಳು, ಸೋಣತಿಂಗಳು (ನಾ). ಶ್ರಾವಣಮಾಸ : ಆಸಾಡಿ, ಸೋಣೆತಿಂಗಳ 
ಕಾಲಗಳು ಹೇಗೆ. ಕಳೆದವು ಎಂಬುದು ಅವರಿಗೆ ತಿಳಿಯಲೇ ಇಲ್ಲ (ಮರಮ. ೩೯); 
ಸೋಣೆತಿಂಗಳಲ್ಲಿ ನಮ್ಮ ಮನೆಯದೆ ರಂಗಪೂಜೆಯಿದೆ (ದೇವಹಂ. ೧೧೭). ಸೋಣ 
ತಿಂಗಳು: ಕಳೆದ ಸೋಣತಿಂಗಳಿಗೆ ಮೂವತ್ತೆರಡೊ, ಮೂವತ್ಮೂರೊ ಕಳೆದ ಜ್ಞಾಪಕ 
(ಹೊಸಕ್ತಿ. ೫೧). [ಸೋಣೆ («ಆ ಸಾವಣ) *- ತಿಂಗಳು (ಆ ತಿಂಗಳ್‌)) 

ಸೋಣೆಧರ್ಮ (ನಾ). ಶ್ರಾವಣಮಾಸದಲ್ಲಿ ಮಾಡುವ ದಾನ ,- ದತ್ತಿ: 
ನಿತ್ಕಚತ್ರ ಸೋಣೆಧಂರ್ಮ ಹಗ್ಗುವಿನ ಧಂರ್ಮ (ಸೌಇಎ. ೧೯೩೨, ಉಡುಪಿ. ೩೪೦-೮;7). 

[ಸೋಣೆ (ಆ ಸಾವಣ) 4 ಧರ್ಮ) 

ಸೋಣೆಮರಿಯಾದೆ, ಸೋನೆಮರಿಯಾದೆ (ನಾ). ದೇವಸ್ಥಾನಗಳಲ್ಲಿ 
ಶ್ರಾವಣಮಾಸದಲ್ಲಿ ನಡೆಸುವ ಪೂಜೆ, ಉತ್ಸವ ಮುಂತಾದ ಕಟ್ಟಳೆ: 
ನಖರೇಶ್ವರದ ಶ್ರೀಮಹಾದೇವರಿಗೆ . . . ಸೋಣೆಮರಿಯಾದೆಯ ಬಗೆಯ ಹೊನು 
ಕಾಟಿ ಗೆ' ೧೦ (ಸೌಇಇ ಬ, ೪೫೬-೧೦; 1451). ಸೋನೆಮರಿಯಾದೆ : 
ಸೋನೆಯ ತಿಂಗಳಲಿ ಸೋನೆಮರಿಯಾದೆ ಸಲುವುದು (ಸೌಇಎ. ೧೯೩೧ , ಕೊಂಡಾಪುರ್‌. | 
೩೫೭-೧೫; 1306). [ಸೋಣೆ (ಆ ಸಾಪಣ) *- ಮರಿಯಾದೆ] 

ಸೋಣೆಯಾರತಿ (ನಾ). ಶ್ರಾವಣಮಾಸದಲ್ಲಿ ದೇವರಿಗೆ ಎತ್ತುವ ವಿಶೇಷವಾದ |25 
ಮಂಗಳಾರತಿ: ಊರಿನ ದೇವಾಲಯದಲ್ಲಿ ಸೋಣೆಯಾರತಿ ವೇಳೆಯಲ್ಲಿ ಹತ್ತಾರು 
ಘಂಟೆಗಳನ್ನು ಪೂಜೆ ಮುಗಿಯುವ ತನಕವೂ ಬಾರಿಸಿದಂತಾಗುತ್ತದೆ (ಸ್ಪಪ್ಟಹೊ. ೯೯). 

(ಸೋಣೆ (ಆ ಸಾವಣ) *- ಆರತಿ) 

ಸೋತ "ಸೋಲ್‌' ಪರಾ. 

ಸೋತು 'ಸೋಲ್‌' ಪರಾ. 

ಸೋತುವಲ್ಲಿ (ನಾ). ಒಂದು ಬಗೆಯ ಬಳ್ಳಿ: "“ಯಕ್ಟ್ರಸಂಕಿಕಾ - ಸೋತುವಲ್ಲಿ'' 
(ಓವಧಿ. ೧೮). 12) 

ಸೋತೆ "ಸೊದೆ' ನೋ. 

ಸೋತೆವೆಸ (ನಾ). ಸುಣ್ಣಬಳಿಯುವ ಕೆಲಸ; ಸುಣ್ಣ ತೊಡೆಯುವಿಕೆ: 
ದಿವಾಕರೇಶ್ವರದೇವರಂಗಭೋಗಕ್ಕವಿಟ್ಟಗೆ ಸೋತೆವೆಸದ ಖಂಡಸ್ಫುಟಿತಂಗಳಂ 
ಮಾಡಲುಂ ಬಿಟ್ಟಿ ಮಾಣಿಕೇಶ್ವರದ ಮತ್ತರಲುವತ್ತು (ಸೌಇಇ. ೫%. ೯೩-೫೬; ?). 

[ಸೋತೆ (< ಸೊದೆ) 4 ಬೆಸ] 

ಸೋತ್ಕಂಠ (ಗು). ೧. ಕಾತರದಿಂದ ಕೂಡಿರುವ. (ನಾ). ೨. ಕಾತರತೆಯುಳ್ಳ 
ವ್ಯಕ್ತಿ: '"ಸೋತ್ಕಂಠಂ ಕರಮುನ್ಮನನುತ್ಕಂ ವಿಮನಸ್ಕನುತ್ತವಳನವನಕ್ಕುಂ'' 
(ವಸ್ತುಕೋ. ೧೧೪-೨೩). ([ಸಂ.1. 

ಸೋತ್ಪಾದನ (ನಾ). ಬಳಿಯುವುದು; ಲೇಪಿಸುವುದು : "“"ಉದ್ವರ್ತನಂ, 
ಉನ್ಮರ್ದನಂ, ಸೋತ್ಪಾದನಂ, ಛುರಿತಂ - ಈ ೪ ತಿಮಿರುವುದು'' 

[ಸಂ.1 

ಸೋತ್ರಗುತ್ತಿಗೆ (ನಾ). ವೇದಾದ್ಮಯನ ಮಾಡಿದ ಬ್ರಾಹ್ಮಣರಿಗೆ 
ತೆರಿಗೆಯಿಲ್ಲದಂತೆ ಕೊಟ್ಟ ಭೂಮಿಯ ಗೊತ್ತುವಳಿ ,- ಕರಾರು; | 
ಶ್ರೋತ್ರಗುತ್ತಗೆ: ದತ್ತಿವಾಳಗ್ರಾಮವನೂ ನಿಮಗೆ ಸೋತ್ರಗುತ್ತಿಗೆಯಾಗಿ ಕೊಟ್ಟ 


10 


35 


(ಹಲಾಯು. 


೧೨೧-೪೬). 


೮೭೩೩ 


ಸೋದರಭಾವ 


ಸಂಮಂದ . . . ಸಾಮ್ಮವನು ಆಗುಮಾಡಿಕೊಂಡು (ಮೈಆರಿ. ೧೯೪೦, ೪೮-೭; 1502). 
"ಶ್ರೋತ್ರಿಯಗುತ್ತಗೆ' ಪರಾ. [೬ ಶ್ರೋತ್ರಗುತ್ತಗೆ] 
ಸೋತ್ಪಾಾಸ (ಗು). ೧. ಅತಿಶಯೋಕ್ತಿಯಿಂದ ಕೂಡಿದ. (ನಾ). ೨. ವ್ಯಂಗ; 
ಅಣಕ: ""ಸೋಲ್ಲುಂಠಃ, ಸೋತ್ಪಾಸ:, ಸೋಪಹಾಸಃ - ಈ ಮೂಜು ಚುನ್ನಂ'' 
(ಹಲಾಯು. ೨೪-೧೪೮). ೩. ಅಬ್ಬರದ ನಗು; ಅಟ್ಟಹಾಸ. [ಸಂ.] 
ಸೋದ (ನಾ.) ೧. ಹತ್ತಿಯನ್ನು ಶುದ್ಧಪಡಿಸುವ ಕೋಲು; ಕುಡುಹು: 
"ಪಿಚುಸೋದ' ಪರಾ. ೨. ಪರಿಶೋಧನೆ : ವಾದದಿಂ ಖೇದದಿಂ ಸೋದದಿಂ 
ಭೇದಿಸುವ ತಂತ್ರಮಂತ್ರಗಳಿಂದಲಿ (ಜಿನಮು. ೨೬-೧೯). (ಆ ಸಂ. ಶೋಧ) 
ಸೋದನ, ಸೋದನೆ, ಸೋಧನೆ (ನಾ). ೧. ಹುಡುಕುವಿಕೆ; ಶೋಧನೆ: 
"ಸೋದನದೀವಿಗೆ' ಪರಾ. . ಸೋದನೆ: ೧. ""ಸೋದನೆ - ಶೋಧನ * 
ಹುಡುಕುವಿಕೆ'' (ತದ್ದಕೋ. ೪೭). ಸೋದನೆ: ೨. ಪರಿಶುದ್ಧತೆ; ಶುದ್ಧಿ: 
"ಸೋಧನೆವೋಗು' ಪರಾ. (ಆ ಸಂ. ಶೋಧನ) 
ಸೋದನದೀವಿಗೆ (ನಾ). ಹುಡುಕುವುದಕ್ಕಾಗಿ ಬಳಸುವ ದೀಪ: ಮದನನ 
ಸೋದನದೀವಿಗೆಯೆನೆ ತೊಳಗಿ ಬೆಳಗಿದಂ ತುಹಿನಕರಂ (ಪಂಪಭಾ. ೪-೫೨). 
[ಸೋದನ 4 ದೀವಿಗೆ] 
ಸೋದನೆ "ಸೋದನ' ನೋ. 
ಸೋದರ (ಗು). ೧: ಒಂದೇ ಗರ್ಭದಿಂದ ಹುಟ್ಟಿದ; ಒಡಹುಟ್ಟಿದ: 
"ಸೋದರತಂಗೆ', "ಸೋದರತಮ್ಮ' ಪರಾ. (ನಾ). ೨. ಒಡಹುಟ್ಟು: 
ಹಗೆಯೇಲಟ್‌ದಿವನಲಿ ಸೇರುವುದು ಸೋದರದ ಸಂಬಂಧ (ಕುವ್ಮಾಕ. ೨೬-೨೯). 
೩. ಒಡಹುಟ್ಟಿದುದು; ಜೊತೆಯಲ್ಲಿರುವುದು : ಕರಭದ ರೇಖೆ ಸೋದರದ 
ರೇಖೆ ಕನಿಷ್ಠಿಕೆಯಾದಿರೇಖೆ ಸೌಂದರಿಯರ ರೇಖೆ (ಲೋಕೋಪ. ೧೧-೧೫); ಆದುದಾವಿರ್ಭಾವ 
ಸಿಡಿಲಿನ ಸೋದರದ ಕಣ್ಣುಗಳ ಭಾಳದ ಬೀದಿಗಿಚ್ಚಿನ ರೌದ್ರದಲಿ ನರಸಿಂಹರೂಪಾಗಿ 
(ಕುವ್ಮಾಸ. ೯-೪೩). ೪. ಒಡಹುಟ್ಟಿದ ತಮ್ಮ ಅಥವಾ ಅಣ್ಣ; ಸಹೋದರ: 
ಕಾದದೆ ಪನ್ನಗಧ್ವಜನಿಳಾತಳಮಂ ಕುಡನಾನುಮಿರ್ಪುದುಂ ಸೋದರರೆಂದು ನಾಣ್ಣಿ 
ಸೆಡೆದಿರ್ದಪೆಂ (ಪಂಪಭಾ. ೯-೧೮); ಇಜೌಯಿಸುವೈ ಸೋದರರ್ಕಳಂ . . . ಅಲಗುಲಿ 
ನಿನ್ನಿಂ ನಿಕೃಷ್ಟರಾದರುಮೊಳರೇ (ಗದಾಯು. ೯-೭). 
ಸೋದರದತ್ತಿಗೆ ಸೋದರಸಂಬಂಧದ ಅತ್ತಿಗೆ; ನಾನೊತ್ತೆಸೂಳೆಯೊ 
ನಿಸಗೆ ಸೋದರದತ್ತಿಗೆಯೊ ನಾದುನಿಯೊ (ಬಸಪು ೪೦-೪೬). ಸೋದರದಳಿಯ 
ಒಬ್ಬನ ಅಕ್ಕ ಅಥವಾ ತಂಗಿಯ ಮಗ; ಒಬ್ಬಳ ಅಣ್ಣ ಅಥವಾ ತಮ್ಮನ 
ಮಗ: ಎನ್ನ ತಂಗೆಯ ಮಗನಯ್‌ ಸೋದರದಳಿಯನಯ್‌ (ವಡ್ಡಾರಾ. ೧೩೧ -೨); ಕರೆಸಿ 
" ಸೋದರದಳಿಯನನು ಕುಳ್ಳಿರಿಸಿಕೊಂಡನು ಸಿಂಹಪೀಠದಿ «ಕೌಶಿರಾ. ೩೯-೧೬). [0.1 
ಸೋದರತ್ತೆ "ಸೋದರತ್ತೆ' ನೋ. 
ಸೋದರಅಳಿಯ "ಸೋದರಳಿಯ' ನೋ. 
ಸೋದರತಂಗೆ (ನಾ). ಒಡಹುಟ್ಟಿದ ತಂಗಿ: ಸಮುದ್ರವಿಜಯನೆಂಬೊಂ 
ರಾಜಶ್ರೇಷ್ಠಿಯಾತಂಗೆ ಸಾಗರಸೆಟ್ಟಿಯ ಸೋದರತಂಗೆ ಸುಮತಿಯೆಂಬೊಳಂ ಕೊಟ್ಟರ್‌ 
. (ವಡ್ಡಾರಾ. ೪೨-೨೭). (ಸೋದರ 4 ತಂಗೆ] ಚ? 
ಸೋದರತಮ್ಮ (ನಾ). ಒಡಹುಟ್ಟಿದ ತಮ್ಮ: ವಿದ್ಕುಲ್ಲತೆಯ ಸೋದರತಮ್ಮಂ 
ಮೇಘಕೂಟಾಧಿಪತಿ ಮೇಘಮಾಳಿಯೆಂಬೊಂ ವಿದ್ಮಾಧರಂ (ವಡ್ಡಾರಾ. ೪೧-೨೨). 
[ಸೋದರ 4 ತಮ್ಮ] 


40 | ಸೋದರತ್ತೆ, ಸೋದರತ್ತೆ (ನಾ). ತಂದೆಯ ಒಡಹುಟ್ಟಿದವಳು; ತಂದೆಯ 


ಸೋದರಿ: ನಿಮ್ಮ ಸೋದರತ್ತೆಯಾದ ನಮ್ಮ ತಾಯಿಯನ್ನು ಕಂಡು (ಕೃವಾಉ. ೧೪೦); 
ಸೋದರತ್ತೆಯ ಮಕ್ಕಳೆಂದು ಅನಾದಿಸ್ನೇಹವ ಮಾಡಿದೆನು (ಕೃಷ್ಣಾಕಾ. ೧೪-೨೪). 
ಸೋದರತ್ತೆ : (62. [ಸೋದರ ಅತ್ತೆ] 

ಖೋದರಭಾವ (ನಾ). ಹೆಂಡತಿಯ ಸಹೋದರ: ಯದುಗಳನ್ವಯದಾತ 
ನಮಗೊಳ್ಳಿದನು ಸೋದರಭಾವನೆಂದೇ ಮದಮುಖದಿ ಕಡುಗೇಡ ಕೆಟ್ಟೆನು 


(ಕುವ್ಮಾಭೀ. ೩-೬೮). (೫ಂ.] 


.ಸೋದರಮಯ್ದುನ 


ಸೋದರಮಯ್ದುನ (ನಾ). ಸೋದರಿಕೆಯ ಸಂಬಂಧದ ಮೈದುನ: ಬರಿಸಿದೊಂ 

ಸೋದರಮಯ್ದುನನಮಿತತೇಜನಂ ಶ್ರೀ ವಿಜಯಂ (ಶಾಂತಿಪು. ೫-೭೬). 
[ಸೋದರ 4 ಮಯ್ದುನ («ಆ ಮೆಯ್ದುನ)) 

ಸೋದರಮಾವ (ನಾ). ತಾಯಿಯ ಒಡಹುಟ್ಟಿದವನು; ಮಾತುಲ: | 

""ಮಾತುಳನೆನಲೈ ಸೋದರಮಾವನಕ್ಕು'' (ಮಂಗರಾ. ೯೨-೧೩); ಮೇಘಮಾಳಿಯೆಂಬೊಂ | 5 
ವಿದ್ಕಾಧರಂ ನಿನ್ನ ಸೋದರಮಾವಂ (ವಡ್ಡಾರಾ. ೪೨-೪); ಸೋದರಮಾವನ ಮಗಳೆನೆ 

ನಾದುನಿಯೆಂದಂದು ನಿನ್ನೆನಾಂ ಕಾಡಿಡೆಂ (ಸುಕುಮೂ. ದಂಡಿನಲ್ಲಿಯೂ 
ಸೋದರಮಾವನೇ ? (ಗಾದ). (ಸೋದರ 4 ಮಾವ (ಆ ಮಾಮ)| 

ಸೋದರಸೊಸೆ (ನಾ). ಒಬ್ಬನ ಅಕ್ಕ ಅಥವಾ ತಂಗಿಯ ಮಗಳು; ಒಬ್ಬಳ 
ಅಣ್ಣ ಅಥವಾ ತಮ್ಮನ ಮಗಳು: ಬೇಡುವೆ ಯತಿಯ ಪುರಂದರವಿಠಲನ |10 
ಸೋದರಸೊಸೆಯ (ಪುರಂದ. ೫-೬-೨); ಸೋದೆರಸೊಸೆಗೆ ಒಂದಿಲ್ಲೊಂದು ಇನಾಮು 
ದಿನಾಲು ಇದ್ದುದೇ (ಹೂಬಿಸಿ. ೧೦). (ಸೋದರ 4 ಸೊಸೆ) | 

ಸೋದರಸ್ನೇಹ (ನಾ). ಒಡಹುಟ್ಟಿದ ಸಂಬಂಧ; ಬ್ರಾತೃಭಾವ : ಈ ವೃಕ್ಷಗಳಲ್ಲಿ 
ನನಗೂ ಸೋದರಸ್ನೇಹವಿರುವುದು (ಶಾಕುಂತ. ೮--೨೧). [ಸಂ.] 

ಸೋದರಳಿಯ, ಸೋದರಅಳಿಯ (ನಾ). ಒಬ್ಬನ ಅಕ್ಕ ಅಥವಾ ತಂಗಿಯ | 15 
ಮಗ; ಒಬ್ಬಳ ಅಣ್ಣ ಅಥವಾ ತಮ್ಮನ ಮಗ: "“ಭಗಿನಿಜಂ ಸ್ವಸ್ತೀಯ 
ಸೋದರಳಿಯಂ'' (ಮಂಗರಾ. ೯೩-೧೪); ಅನಂತವೀರ್ಯನುಮೆನ್ನ ಮುನ್ನಿನ ತಂದೆಗೆ 
ಸೋದರಳಿಯಂ ಶ್ರೀವಿಜಯನೆಂಬೊನಾದಂ (ಶಾಂತಿಪು. ೨-೨೬ ವ); ಮಗಳಂ . . . 
ತನ್ನ ಸೋದರಳಿಯಂ ಶ್ರುತಸಾಗರಂಗೆ ಕುಡಲ್ವೇಡಿ (ಧರ್ಮುಮೃ. ೩-೨೫೦). 
ಸೋದರಅಳಿಯ: ಆ ಮದ್ರಪತಿಯು ತನ್ನ ಸೋದರಅಳಿಯಂದರ ಪರಾಕ್ರಮಾತಿ | 20 
ಶಯಗಳಿಗೆ ಸಂತೋಷಪಡುತ (ಕೃವಾಛೀ. ೧೨೮). [ಸೋದರ 4 ಅಳಿಯ) 

ಸೋದರಿ (ನಾ). ಒಡಹುಟ್ಟಿದ ಅಕ್ಕ ಅಥವಾ ತಂಗಿ; ಸಹೋದರಿ: ಎನ್ನ 
ಶಿವಸೋದರಿಯ ಮಠದಲಿ ಚನ್ನಪಾಯಸವುಂಟು (ಬಸಪು. ೧೪-೩). [ಸಂ.ಸೋದರೀ। 

ಸೋದರಿಕೆ (ನಾ). ಒಡಹುಟ್ಟಿದುದರಿಂದುಂಟಾದ ಬಾಂಧವ್ಕ ,-- ನಂಟು : | 
ಎನಿತಉಖಯದಿರ್ದೊಡಂ ಸೋದರಿಕೆಯೆ ಮಿಕ್ಕು ಬರ್ಕು೦ (ಪಂಪಭಾ. ೧೨-೨೦೭ ವ; | 
ದುಷ್ಟಸ್ವಭಾವದವಳಾಗಿದ್ದರೆ ಸೋದರಿಕೆಯಾದರೂ ತಾನದಕ್ಕೆ ಅಂಗೀಕರಿಸುತ್ತಿದ್ದೆನೆ ? | 


(ಲಕ್ಷ್ಮೀಪ್ರ. ೭೨). 


೬-೨೩); 


25 


| 
| 
ಸೋದರಿಕೆಯವನು ಎ ವಾವೆಯಲ್ಲಿ ಸೋದರಸಂಬಂಧವನ್ನು ಹೊಂದಿ | | 
ದವನು : ಇವರಿಗೆ ವಾವೆಯಲ್ಲಿ ಮಹಾರಾಜನು ಸೋದರಿಕೆಯವನು (ಸವತಿ. ೧೩೭). | 
[ಸೋದರ + - ಇಕೆ) |. 
ಸೋದರಿಗ (ನಾ). ಒಡಹುಟ್ಟಿದವನು; ಸೋದರಿಕೆಯುಳ್ಳವನು: ತ | 
ಶ್ರೇಣಿಯ ನಂದಪುರಮನಾಳ್ವ ತಮ್ಮ ಸೋದರಿಗನಪ್ಪ ಹರಿಷೇಣಂಗಂ ಶ್ರೀಕಾಂತೆಗಂ | 
ಪುಟ್ಟಿದ ಹರಿವಾಹನಂಗೆ ಮಾಲೆಯಂ ಸೂಡೆ (ಮಹಾನೇ. ೧೫-೧೪೧ ವ); ಕ್ರೋಧವನ್ನು 
ಬೆಳೆಸುವ ಸೋದರಿಗರಿದ್ದರೇನು (ಪುರಂದ. ೨-೧೮೩-೧). (ಸೋದರ 4 - ಇಗ] 
ಸೋದರೀಭಾವ (ನಾ). ತನ್ನ ಒಡಹುಟ್ಟಿದವಳು ಎಂಬ ಭಾವನೆ: ವೆಂಕಣ್ಣ |35 
ಲಲಿತೆಯನ್ನು ಎಂಥ ಸೋದರೀಭಾವದಿಂದ ಕಾಣುತ್ತಾನೆ! (ನಿಶೆಉ. ೪೬). [ಸಂ.] 
ಸೋದರ್ಯ (ಗು). ೧. ಒಡಹುಟ್ಟಿದುದರಿಂದುಂಟಾದ: ಸೋದರ್ಯವಿಮೋಹ 
ಮಾರ್ಗಮೇನಾಗಿಸದೋ («ಸುಕುಮಾ. ೪-೬೨). (ನಾ). ೨. ಒಡಹುಟ್ಟಿದವನು; 
ಸಹೋದರ: ""ಸಮಾನೋದರ್ಯಃ ಸೋದರ್ಯಃ; ಸಗರ್ಬ್ಭಃ, ಸೋದರ: - ಈ 
೪ ಒಡಹುಟ್ಟಿದಂ'' (ಹಲಾಯು. ೮೪-೩೫೪). ೩. ಸಹೋದರತ್ವ; ಸೋದರಿಕೆ: | 40 
ಜಗತ್ತಿಗೆಲ್ಲ "ಸ್ವಾತಂತ್ರ್ಯ, ಸಮಾನತೆ ಮತ್ತು ಸೋದರ್ಯ!' ಎಂಬ ಸ್ವಾತಂತ್ರ್ಯ | | 
ಮಂತ್ರವನ್ನು ಪಾಠ ಹೇಳಿದ ಫ್ರಾನ್ಸ್‌ ದೇಶವೇ ವಿಯೆಟಮಿನದ ನೆತ್ತರು ಹೀರುವುದರಲ್ಲಿ 
ಮಗ್ನವಾಯಿತು (ಏಶಿಸಂ. ೨೧). (ಸಂ. 
ಸೋದರ್ಯೆ (ನಾ). ಅಕ್ಕ ಅಥವಾ ತಂಗಿ; ಸೋದರಿ: ತನ್ನ ಸತಿಯುಂ ತನ್ನ | 
ಸೋದರ್ಯೆಯುಂ ತಾನುಮೊಲವಿನಿಂದಂ ನಡೆತಂದು (ಆರಾಚ. ೧-೧೩-೧೧). 
[ಸಂ. ಸೋದರ್ಯಾ। 


45 


೮೭೩೪ 


ಸೋದಿಸು 


ಸೋದಲಿಸು (ಕ್ರಿ). (?): ಮೂದಲಿಸಿ ಸೋದಲಿಸಿ ತದ್ದಿಮಾನದ ಸುತ್ತ ಹೊದ್ದಿಸುತ 
ಬದ್ದಿಸುತಲುದ್ವಾದ ದಿಕ್ಚಕ್ರ ತೋರದೊಲ್‌ ಖಚರೇಂದ್ರ ಹಿಳುಕನಾವರಿಸಿ ವರಿಸೆ 


(ಜನಮು. ೨೯-೬೩). Wan ಇಸ್ಬು) 


ಸೋದಾಹರಣ (ಗು). ೧. ಉದಾಹರಣೆಯಿಂದ ಕೂಡಿದ; ಉದಾಹರಣೆ 


ಸಹಿತವಾದ. (ನಾ). ೨. ಉದಾಹರಣೆಯಿಂದ ಕೂಡಿದುದು: ನೋಡಿದ 
ಹಿಡಿತಗಳನ್ನೂ ಡಾವು - ಪೇಚುಗಳನ್ನೂ ಬಣ್ಣಿಸುವ ರಭಸದಲ್ಲಿ ಎದುರಿಗಿದ್ದವನನ್ನು 
ಎಳೆದು ಸೋದಾಹರಣವಾಗಿ ಅವನನ್ನು ನೆಲಕ್ಕೆ ಅಪ್ಪಳಿಸುವರು (ಗಾಳಪ. ೬೫). [ಸಂ.] 
ಸೋದಿಗೈ "ಸೋಡಿಗೆ' ನೋ. 
ಸೋದಿಗೈೆ (ನಾ). ಒಂದು ಬಗೆಯ ಭಕ್ಷ: ಪೂರಿಗೆಯುಡ್ಡಲಿಗೆ ಸೋದಿ 
[ಪಾಠಾಂ. ಸೊಂದಿ]ಗೆ ಲಾವಣಿಗೆ ಫೃತಪೂರಂ ಲಡ್ಡುಗೆ ಮಂಡಗೆ ಮೊದಲಾಗೊಡೆಯ 
ಪದಿನೆಂಟುಂ ತೆಅದ ಭಕೃರೂಪಂಗಳುಮಂ . . . ಬಡ್ಡಿಸಿದೊಡೆ (ವಡ್ನಾರಾ. ೭೮-೧೬). 
[?] 
ಸೋದಿಸು (ಕ್ರಿ). ೧. ಹುಡುಕು; ಅರಸು; ಪತ್ತೆಹಚ್ಚು : ನಾಮಿದನಲ್‌ಯದಂತು 
ಬೇಂಟೆಯ ನೆವದೊಳ್‌ ಬಟ್ಟೆಗಳಂ ಸೋದಿಸುವಂ (ಪಂಪಭಾ. ೩-೪ ವ); ಕುಲಿತುದ 
ಕುಲುಹಿಡುವನ್ನಕ್ಕ ಭೇದವಿವರವ ಸೋದಿಸಬೇಕು (ಸರ್ವವ. ೮೦-೧೪೩); ಬಟ್ಟವೆಬ್‌ಯ- 
ಬೆಳ್ಲಿಂಗಳ ಹೊಂದಾವರೆವಟ್ಟಲೊಳ್‌ ಸೋದಿಪರುಂಟೇ (ಮೋಹತ. ೧-೨೪). ೨. ಹುಡುಕಿ 
ತೆಗೆ; ಹೆಕ್ಕು; ಆರಿಸು: ಆ ಮಣಲೆಲ್ಲಮಂ ಮಗುಟ್‌ ಪಾರಾವಾರದೊಳ್‌ ಪೊಯ್ದು 
ಮತ್ತಮದಂ ಸೋದಿಸಿ ಕಾಣ್ಪವೊಛ್‌ (ಸುಕುಮಾ. ೫-೩೩); ಸೋದಿಸಿದ ಪರಿಮಳದ 
ಪಡ್ಡಳಿಗಳಂ ಕೊಂಡು (ಬಸರ. ೩-೨೮). ೩. ಪರೀಕ್ಷಿಸು; ಪರಿಶೀಲಿಸು; ಬೆದಕು: 
ತನ್ನ ನಿಷ್ಮರಚರಣಸಂಘಟ್ಟದೊಳ್‌ ಪಡಲೃಟ್ಟ ವೀರಭಟರ ಮಕುಟಂಗಳೊಳ್‌ 
ತಲೆಗರೆದಿರ್ದನೆಗೆತ್ತು ಸೋದಿಸಿ ನೋಡಿಯು೦ (ಗದಾಯು. ೬-೨೮ ವ); ನೀನಿಪ್ಪ 
ಸದನಮಂ ಸೋದಿಸಿ ನೋಟ್‌್‌೦ (ಲೀಲಾವ. ೧೪-೭೯ ವ). ೪. ಗಮನಿಸು; 
ಎಚ್ಚರವಹಿಸು: ಗಡಣಹೆಣದೆಅಹುಗಳೊಳಗೆ ಕಾಲಿಡುತ ಸೋದಿಸಿ ಮುಂದೆ 
ಹೆಜ್ಜೆಯನಿಡುತ (ಕುವ್ಮಾಗ. ೩-೧೩). ೫. ಹಸನುಮಾಡು; ಸ್ವಚ್ಛಗೊಳಿಸು: ನೀಂ 
ಪರಿಕಿಸಿ ಸೋದಿಸಿ ಬಡ್ಡಿಸು ವರಮುನಿಪರ್ಗೆ (ನೇಮಿಪು. ೧೪-೧೨೧); ಚೆನ್ನವಪ್ಪುಳ್ಳಿಗಳ 
ಮೇಲೋಗರಕ್ಕೆಂದು ತರಿಸಿ ಸುಖಮುಖದಿಂದ ಸೋದಿಸುತ್ತಿರ್ಪಲ್ಲಿ (ಬಸರ. ೧೧-೪೧); 
ಬೆಳತಿಗಕ್ಕಿಯ ಸಣ್ಣ ಹಿಟ್ಟ ಸೋದಿಸಿ ಹುರಿದುಕೊಳುತ ಬೆಲ್ಲದ ಪಾಕದೊಳು ಹಾಕಿ 
೬. ಕಸ, ಕಡ್ಡಿ ಮುಂತಾದುವುಗಳನ್ನು ತೆಗೆದುಹಾಕು; 
ಚೊಕ್ಕಟಮಾಡು: ಪೊಅವೊಟಲೊಳುತ್ತರದಿಶಾಭಾಗದೊಳೆ ಸಮಚತುರಸ್ರಮಾಗೆ 
ನೆಲನನಳೆದು ಕಲ್ಲಂ ಪುಲ್ಲುಮಂ ಸೋದಿಸಿ (ಪಂಪಭಾ. ೨-೬೫ ವ); ಅಸವಸದಿಂ ಪಲಗೆಯ್ಕಂ 
ಕಸಮಂ ಸೋದಿಸದೆ ಬಿತ್ತಿದೊಕ್ಕಲಿಗನವೋಲ್‌ (ಕಾವ್ಕಾವ. ೪೫೪). ೭. ಗಷ್ಟು ಉಳಿದು 
ದ್ರವವು ತಿಳಿಯಾಗುವಂತೆ ಮಾಡು; ಶೋಧಿಸು; ಸೋಸು: ರಸಮಂ 
ಸೋದಿಸೆಯುರ್ಕಿನ ಪುಡಿಯೆನಿಪಾ ದುಷ್ಕವಿತೆಗಳನೆಣಿಸಲೇಕೀ ಕೃತಿಯೊಳ್‌ 
(ಗಿರಿಕ. ೧-೨೨); ಪೊಸತಪ್ಪ ಸುಣ್ಣಮಂ ಸೋದಿಸಿ (ಅಶ್ವ ಶಾ. ೧೨-೬); ಪೊಸ ಮೊಸರಿನೊಳು 
ಹದನನಭೌದುಪ್ಪುಳ್ಳಿ ಯಾಲಕ್ಕಿಯೆಂಬವಂ ಸದಗುಟ್ಟಿಹಾಕಿ ಸೋದಿಸಿ (ಸೂಪಶಾ. ೬-೨೬). 
೮. `ನಿರ್ಮಲಗೊಳಿಸು ) ಶುದ್ಧಿಗೊಳಿಸು: ಪರಿಮಳೋದಕದಿಂ ಮಜ್ಜನಂ 
ಮಾಡಿ ಸೋದಿಸಿದ ಸುಖಂ ಪೊಅಮಡುವಂತೆ ಪೊಲಮಟ್ಟು (ನಂಬಿರ. ೧೦-೩೩). 
೯. ಪುಟವಿಡು; ಮೆರುಗು ಕೊಡು: ಬೆಳಗೆ ಕನ್ನಡಿ ಸೋದಿಸೆ ಪೊನ್‌ ವಿರಾಜಿಪಂತೆಸೆದು 
ಬಬಟ್‌ಕ್ಕೆ ಮತ್ಸತಿ ಚಮತ್ಸತಿಯಂ ಧರೆಗುಂಟುಮಾಡುಗು೦ (ಜಗಎ. ೧-೧೫). 
೧೦. ತಿದ್ದು; ಸರಿಪಡಿಸು: ಪೆಜಅರಿಂದಂ ಸೋದಿಸದ ಪೆಅಂಗಿನಿಸೆಡೆಗುಡದ 
ಸಹಾಯಕವೀಸ್ವರಂ ಕುರುಳ್ಗಳ ಸವಣಂ (ಶಾಂತಿಪು ೧೨-೭೫). ೧೧. ಜೀರ್ಣೋದ್ಧಾರ 
ಮಾಡು; ದುರಸ್ತಿಗೊಳಿಸು: ಹೊಸ ಕೆಚ್‌ಯ ಕಟ್ಟಿಸಿ ತೂಬನಿಕ್ಕಿಸಿ . . . 
ಸೋಮೇಸ್ವರದೇವರ ದೇಗುಲವ ಅಳಿವಂ ಸೋದಿಸಿ ಸೊತೆಯನಿಕ್ಕಿಸಲ್‌ (ಎಕ. x. 
೧೨. (ಆಲಂ) ಸಿಕ್ಕುಬಿಡಿಸು; ಹಿಕ್ಕು: ಸೋದು 
ಕರಾಬ್ದದಿಂ ಮುಗಿದ ಕಣ್ಮಲರಂ ಕಚಭಾರಬಂಧಮಂ ಸೋದಿಸಿ ಮೇಲುದಂ ಬಿದಿರ್ದು 
೧೩. [ಗಣಿತ] (7): ಮತ್ತರು ಪಸಲಾಗಿರೆ ವಂಭತ್ತುಂ 


(ಸೂಪಶಾ. ೧-೨೪). 


ಚಿಂತಾಮ. ೩೦-೧೧; 1047). 


(ಸೂಕ್ತಿಸು. ೧೧-೪೦). 


ಸೋದು 


ಶತಕಂಭವೆನಿಪುದಳತೆಯೊಳೆಲ್ಲಂ ಭಿತ್ತರದಿಂ ಸೋದಿಸಿಕೊಳು (ಭಾಸ್ಕರ. ೨೮-೧). | 
"ಸೋಸು" ಪರಾ. (ಸೋದೆನ 4 - ಇಸ್ಸು] | | 

ಸೋದು "ಸೋ,' ಪರಾ | | 

ಸೋದೆ "ಸುದ್ದಿ' ನೋ. | 

ಸೋದಧನೆ "ಸೋದನ' ಇ 5 

ಸೋಧನೆವೋಗು (ಕ್ರಿ). ಪರಿಶುದ್ಧವಾಗು, ಶುದ್ದಿಗೊಳ್ಳು: ide 
ತಾಂ Ss ಮುಂ ನೆಗಳ್ಲೆ ಲುಂದತಿಯೊಳ್‌ (ಎಕ. ೪, ಬೇಲೂರು. ೧೧:೪೮: 
ಸು. 1220). (ಸೋಧನ («ಆ ಸೋದನ) + ಪೋಗು, (ಆ ಪೋ,)) 

ಸೋನ, "ಸಾನ,' ನೋ. 

ಸೋನ, "ಸೊನ್ನೈ' ನೋ. 

ಸೋನಗಾರ "ಸೊನ್ನೆಗಾಜಿ' ನೋ. 

ಸೋನಾಮುಖಿ (ನಾ). ಒಂದು ಬಗೆಯ ಗಿಡ ಮತ್ತು ವಿರೇಚನಕ್ಕಾಗಿ 
ಬಳಸುವ ಅದರ ಎಲೆ: ಸೋನಾಮುಖಿ, ನೆಲಾವರಿಕೆ (ಮೈಔಗಿ. ೧೮-೩೨೯); 
ಕಪಾಟಿನಲ್ಲಿಯ ಸೋನಾಮುಖಿಸೊಪ್ಪಿನಿಂದ ಕಾಡೆ ಮಾಡಿಕೊಡಿರ 

(- ಮರಾ. ಸೋನಾಮುಖೀ। 

ಸೋನಾಯ "ಸೊನಯಿ' ನೋ. 

ಸೋನೆ (ನಾ). ೧. ಮಳೆ; ವೃಷ್ಟಿ: '"ಸಲೆ ಸೋನೆಯೆನಲ್ಲೆ ವೃಷ್ಟಿಯೊಳ್‌'' 

ರಸಂಗಳಂ ತಳೆದ ಪಣ್ಣೊಲೆಯಂ ಗಿಳಿವಿಣ್ಣು ಚುಂಚುವಿಂದಿಟ್‌ದಡೆ 
ಸೋರೆ ಸೋನೆಯೊಳೆ ದಾಂಗುಡಿ ಮಿನ್ನೆಸೆದಿರ್ಪುವು (ಎಇ..x1. ೩೩೧-೨೯; ೨29); | 
ಅಮರ್ದಿನ ಸೋನೆಯೆ ಸುರಿದತ್ತು ರಸದ ತೊ” ಪರಿದತ್ತೆಂಬೀ ನುಡಿಯನೆ 
ನುಡಿಯಿಸಿದತ್ತಾ ನಾಕಸ್ತ್ರೀಯ ಗೇಯಂ (ಆದಿಪು. ೭-೧೭); ಆನೆಗಳ. ಮೇಲೆ ಕುವರಿಯ 

, ರಿರ್ದು ಮುತ್ತುಗಳ ಸೋನೆಗಳನಡಿಗಡಿಗೆ ಸೂಸುತಿರೆ (ಜೈಮಿಭಾ. ೩೩-೪೫). | 
೨. ಎಡೆಬಿಡದ ಸುರಿಯುವ ಸಣ್ಣಹನಿಗಳ ಮಳೆ; ಜಿನುಗುಮಳೆ; : 
ಜಡಿಮಳೆ: ""ಸೋನೆಯೊಳ್‌ ತಂದಲಕ್ಕುಂ'' (ಕರ್ಣಾನಿ. ೫೧): ತುಂತುಅ ತಿಂತಿಣಿಗಂ | 
ಸೋನೆಗಳ ಜಿನುಂಗಿಗಂ ಬಿಜುಗಾಳಿಯ ಗಾಸಿಗಂ . . . ಬೆಚ್ಚದೆ ಬೆದಅದೆ |25 

. ಮಹಾವಟವೃಕ್ನದ ಕೆಳಗೆ ಎಪುಳತಪದಿಂದಪರ್ಣೆಯೊಪ್ಪುತ್ತುಮಿರೆಯಿರೆ 

೩. ಹೂವು, ಹಣ್ಣು ಮುಂತಾದುವುಗಳ ತೊಟ್ಟಿನಿಂದ 
ಸುರಿಯುವ ರಸ; ಸೊನೆ: ಕಾಯ್ಗಳಿಂದಮಿಂಬಾಗಿರೆ ಸೋರ್ವ ಸೋನೆ ಮದಮಾಗಿರೆ 
ಮಾವಿನ ಬಂದಕೋಡೆ ಕೋಡಾಗಿರೆ ಕೋಡುಗೊಂಡು ಪರಿದತ್ತು ವಸಂತಗಜಂ 
ವಿಯೋಗಿಯಂ (ವಂಪಭಾ. ೨-೧೫); ಬಿ೦ರಿದೊಗುವ ಬಂಬಲಿನ ಸೋನೆಯ ಪರಿಯ 
ಪಕ್ತಫಲಾಳಿಗಳ ಬಂಧುರರಸಾಳ ಪ್ರಮುಖಭೂಜದಿನೆಸೆದುದುದ್ಮಾನ (ತೊರರಾ. 
೧-೯-೧೨); ಉರುಪಿಕಚಂಚೂಹತಿಯಿಂದೊಗುವ ಮಾಮರದ ಸೋನೆಯ ಸೋನೆ | 
ಯೊಳಗೆ ಇರಲಾಅದೆ ಪಣ್ತ ಬಕ್ಕೆವಲಸಿಗೇಳ್ತ್ರ ಪುರುಳಿಗಳೆಸೆದವು (ಕುರಾಸಾಂ. ೪-೪೯). 
"ಸೂನೆ' ಪರಾ. (ದೇ. ॥ ತಮಿ. ಚೊನೈ; ತೆಲು. ಸೋನ] 

ಸೋನೆ "ಸಾವಣ' ನೋ. 

ಸೋನೆಗರೆ `ಸೋನೆಗಜ್‌' ನೋ. 

ಸೋನೆಗಲ್‌, ಸೋನೆಗರೆ (ಕ್ರಿ). ೧. ಸೊನೆಯನ್ನು ಸುರಿಸು; ರಸವನ್ನು 
ಸೂಸು: ರಸದಾಳಿ ಪಣ್ಣೊಡೆದು ಸೋನೆಗಲ್‌ವಂತೆ ಪಾಡಿದರು . . . ಮಾನಿನಿ 
ಯರುಗಳು (ಸಾಂದಪು. ೮-೪). ಸೋನೆಗರೆ : ೨. ಮಳೆ ಸುರಿಸು; ವರ್ಷಿಸು: 
ಪೊಳಲ ಮೇಲೆ ಮಂಜುಳಕೃಪಾಮೃತದ ಸೋನೆಗರೆಯನೆ (ಚತುಪು. ೨-೪-೨೩). 

(ಸೋನೆ, 4 ಕಜ್‌,) 

ಸೋನೆಗಾಲ (ನಾ). ಜಡಿಮಳೆ ಬರುವ ಕಾಲ; ವರ್ಷಾಕಾಲ: ತಾನೆ ಗುರು 
ವೆಂದೆನಿಸಿ ತೋಲ್‌ದನಾ ನಿಖಳನಾರಿಯರ ಮೋಹಕೆ ಸೋನೆಗಾಲದ ಮುಗಿಲ 
ನೇಜ್‌ದ ವರುಷರುತುವಂತೆ («ಕೃಷ್ಣಾಕಾ. ೫-೩೧). (ಸೋನೆ, 3- ಕಾಲ] 

ಸೋನೆಮರಿಯಾದೆ "ಸೋಣೆಮರಿಯಾದೆ' ನೋ. 

ಸೋನೆಮಳೆ "ಸೋನೆವಳೆ' ನೋ. 


| 10 
| 
[ 
1 
ಹ 
| | 
| 
1 


(ಸೃತಿಚ. ೨೭೫). 


15 


(ಕರ್ಣಾನಿ. ೮೩); 


20 


(ಗಿರಿಕ. ೯-೫೮ ವ). 


|* 


೮೩೭೩೫ 


। ಸೋಪದ್ರವ (ನಾ). 


ಸೋಪಸ್ಕಾರ 


ಸೋನೆವಳೆ, ಸೋನೆಮಳಿ (ನಾ). ೧. ಎಡೆಬಿಡದೆ ಸುರಿಯುವ ಮಳೆ; 
ಜಡಿಮಳೆ : ಸೋನೆವಳೆ ಸುರಿವಂದು ನೀರ್ವೊನಲು ಹರಿವಂದು ಬಿಸಿಲುಮಳೆಯಂದವನು 
ಕಾಣಬೇಕು (ಭಾವಜೀ. ೨೧-೪೦೩). ಸೋನೆಮಳೆ: ೧. ಈ ಸೋನೆಮಳೆಯಲ್ಲಿ ಹೊರಗಡೆ 
ಹೋಗಿ ಏನು ಕೆಲಸ ಮಾಡುವುದೂ ಸಾಧ್ಯವಿಲ್ಲ «ರೂಢಿ. ೨. (ಆಲಂ) 
ನಿರಂತರವಾದ ಚರ್ಚೆ; ಎಡೆಬಿಡದ ವಾಸ್ತಾದ:. ಯಾರು ಸರಿ ಯಾರು ತಪ್ಪು 
ಎನ್ನುವ ಸೋನೆಮಳೆ ಸುರಿಯುತ್ತಲೇ ಇತ್ತು (ಹಸುಹೊ. ೩೧೫). 
[ಸೋನೆ, 1 ಮಳೆ "೯: ಮಣ್‌] 
ಸೋನೇರಿ (ನಾ). ೧. ಚಿನ್ನದ ಬಣ್ಣದ ಕಾಗದ; ಗುನ್ನಾಂಪಟ್ಟೆ: ಕಾಗದ, 
ಹೊಸವು, ಎಲ್ಲಾ ಪ್ರಕಾರದವು ಅಂದರೆ ಫ್ರೆಂಚ . .. ಸೋನೇರಿ, ರುಪೇರಿ, ವಿಲಾಯತಿ 
ಕಾಗದ ಮುಂತಾದವು (ಮುಂಬವ್ಮಾ . ೧೩೯). (ಗು). ೨. ಚಿನ್ನದ ಬಣ್ಣದ: ಆ 
ತೋಟಗಳಲ್ಲಿ ಸೋನೇರಿ ರುಪೀ ಕೆಲಸಗಳಿಂದ ವಿಚಿತ್ರವಾದ . . . ದಿವಾನಖಾನೆ 
ಯನ್ನೂ ಕಟ್ಟಿಸಿದರು (ಮಹಾವಂ. ।, ೨೨೬). “ಸುನೇರಿ' ಪರಾ 
೯ [€- ಮರಾ. ಸೋನೇರೀ। 
ಸಂಕಟದಿಂದ ಕೂಡಿದುದು; ವಿಪತ್ತನ್ನು ಹೊಂದಿದುದು: 
ಸುರಪದವಿ ಸೋಪದ್ರವದ .ನಿಷ್ಠುರವಿದೆಂದು ರಹಸ್ಕದಲಿ ನನಗೆಂಡನಮರೇಂದ್ರ 
[ಸಂ.) ಸ ; 
ಸೋಪನ (ನಾ). ಮೆಟ್ಟಲು; ಪಾವಟಿಗೆ: ಸತ್ಯವೊಂದೇ ಸೋಫನವುಃ “ಸಗ್ಗಕ್ಕೆ 
ಜನ್ಮದ ಕೂಪರಕ್ಕಿದು ನಾವೆಯಾಗಿಹುದು (ಕುವ್ಮಾಉ. ೩-೯). 
[ಆ ಸಂ. ಸೋಪಾನ. / P ಇದು ಛಂದಸ್ಸಿಗಾಗಿ ಮಾಡಿಕೊಂಡ ಹ 
ಸೋಪಸ್ಕರ (ನಾ). ೧. ಅವಶೃಕವಾದ ಸಾಮಗ್ರಿ; ಅಗತ್ಯವಸ್ತು :' ವೀಧಿವೀಧಿ 
ಯೊಳು ಕಂಗೊಳಿಸುವ ಸೋಪಸ್ಕರ ವ್ಮವಹಾರದಂಗಡಿ ಮೆಲ*ದುವಿಕ್ಕಲದಿ ' 
(ಮೋಹತ. ೩೬-೭೧); ಹಣ ಮುಟ್ಟದ ಸೋಪಸ್ಕರವನ್ನು ತರಿಸಿಕೊಟ್ಟು ರಥೋತ್ಸವವನ್ನು 
ಸಮ್ಮೃಮವಾಗಿ ಆಗಮಾಡಿಸುವದು (ಮೈಲರಿ. ೧೯೨೮, ೪೬-೭; 1713); ಮಂದಿರಗಳನಿತ್ತು 
ಸೋಪಸ್ಮರವನಂದು॥ತಂದು] ಕೊಟ್ಟು ದಣಿಸಿದರು (ತರಕೌ: ೨೪೮) ೨. ಗೃಹೋಪ 
ಕರಣ: ನಿಮಗೆ ವಾಸ್ತವ್ಯಕ್ಕೆ ಯೋಗ್ಯವಾದ ಒಂದು ದೊಡ್ಡ. ಮನೆಯನ್ನು ಸೋಪಸ್ಕರಗಳ 
. ಸಮೇತ ಲವಕಾಲದಲ್ಲಿ ಸಿದ್ಧಪಡಿಸುವೆನು «ವಾಗ್ಮೇವ; ೧ಬ); `ಆ ಕೊಟ್ಟಡಿಯ 
. ಸೋಪಸ್ಕರಗಳನ್ನೂ ರಚನೆಯ ರೀತಿಯನ್ನೂ. ನೋಡಿ ಇಬ್ಬರೂ; ಆನಂದ 


(ಕುವ್ಮಾಅ. ೧೨-೨). 


ಪರವಶರಾಗಿದ್ದಾಗ . . . ಬಾಗಿಲನ್ನು ಮುಚ್ಚಿದನು (ರಾಜಾಮ. ೫೪). ೩. ಅಡುಗೆಗೆ 
ಬೇಕಾಗುವ ಅಕ್ಕಿ, ಬೇಳೆ, ಉಪ್ಪು, ಮೆಣಸು ಮೊದಲಾದ . ಪರಿಕರ; 
ಸಂಭಾರವಸ್ತು. ೪. ಧನ, ಧಾನ್ಶಾದಿ ಸಂಪತ್ತು: : ಪರರ ಪೀಡನೆಗೈದು 


ಸೋಪಸ್ಕರವನಾರ್ಜಿಸುತಾವನಿಂದೀ ಧರಣಿಯೊಳು ಸತ್ಕರ್ಮಮೆಸಗಲು ವ್ಯರ್ಥವಾಗುವುದು 
(ಕಾವೇಮ. ೨೫). ೫. ಗೃಹೋಪಯೋಗಿಯಾದ ದ್ರವ್ಯ: ಸೋಪಸ್ಕರವನು ಒಂದು 
ಮಾಡದೆ ಎಲ್ಲ ಗೋಪಾಲಕೃಷ್ಣಗೆ ಅರ್ಪಿಸದೆ: ಪಾಪಕರ್ಮಕ್ಕೆ ನಾ. ಗುಬ್‌ಯೂದೆ 
(ಪುರಂದ. ೧-೧೭೭-೯); ಗೋ ಮಹಿಷಿ ಮುಂತಾದವುಗಳನ್ನೂ ಮುಂದಿನ ಫಲ.ಬರುವವರೆಗೆ 
ಪರಾಪೇಕ್ಷೆಯಿಲ್ಲದಂತೆ ಸೋಪಸ್ಕರವಾಗಿ ಕೊಟ್ಟರು (ಮಹಾವಂ. 11: ೧೫೩) ,. [ಸಂ] 
ಸೋಪಸ್ಕರವೆಜು (ಕ್ರಿ). ಅಗತ್ಮವಸ್ತುಗಳನ್ನು ಪಡೆಡಿರು: ಆ ಪರ್ವತದ.ದಕ್ಷಿಣ 
ಭಾಗದೊಳು ಜಂಬೂದ್ವೀಪದ ಮಧ್ಯದೊಳಿರ್ದು ಸೋಷಸ್ಕರವೆತ್ತ .ನಿಖಿಲ 
ದೇಶಂಗಳ ಸ್ವರೂಪವನೇವಣ್ಣಿಸುವೆನು (ಮೋಹತ. ೨-೧೩). [ಸೋಪಸ್ಕರ 1 ಫೆಲು 
ಸೋಪಸ್ಕಾರ (ನಾ). ೧. ಎ ಸೋಪಸ್ಕರ ೧: ಪರಿಚಾರಕರುಮಿಂತುಗೈವುತಿರಲಿತ್ತಲಾ 
ವರಮಂತ್ರಿ ಸಕಲ ಸೋಪಸ್ಕಾರವನೊದಗಿಸುತ (ನವಮೋ. ೩೩-೧೨); ಆರು ' ಮೂರು 
ವಿಧದ ಸೋಪಸ್ಕಾರ ಒಂದಾದರೂ. ಇಲ್ಲ (ಕಭವ. ೪೩೪). ೨. ೫ ಸೋಪಸ್ಕರ ೩: 
ಭೀಮರಾಜನು ದ್ರುಮವಂತೆ ಹೇಳಿದ ಹಾಗೆ ಬಂದರಸುಗಳಿಗೆ ಸೋಪಸ್ಕಾರವ 
ಕೊಡಿಸಿ ಕಟ್ಟಿಗೆಯ ಕೊಡದೆ ನಮ್ಮ ಕೇಳಿದಲ್ಲದೆ ಬೆಂಕಿಯ ಹೊತ್ತಿಸಬೇಡ ಎನಲು 
(ಭೃರಸೂ. (| ೭೫). ೩. ಪೂರಕವಾದುದು; ಸಾಧನವಾದುದು: ನಿಸರ್ಗಂಸ್ಪಭಾವ 
ಮೆಂಬುದು ಅಧಿಗಮಂ - ಅರ್ಥಾವಬೋಧಮೆಂಬುದು ತದ್ಹ್ವಿತಯಕ್ಕಂ ಹೇತುತ್ವದಿಂ 
ಸೂತ್ರಂಗಳ್‌ ಸೋಪಸ್ಕಾರಂಗಳಪ್ಪುದಜ?ಂ ಕ್ರಿಯಾಧ್ಯಾಹಾರನಿರ್ದೇಶಮಕ್ಕುಂ 


ಸೋಪಹಾಸ ಆಏಒ೩೬ 


(ತತ್ತತ್ರ. ೩). ೪. ಅಣಿ; ಸಜ್ಜು; ಸಿದ್ಧತೆ: ಶಿವದಾಸಿ ಮುಧವಿದುನಿಣ್‌ 
. ಸೋಪಸ್ಕಾರಮಂ ಸುವಿವೇಕದಿಂ ಮಾಡಿದಳು (ಶಂಕದಾ. ೧೬-೩೭). ([ಸಂ.) ಬ i | 
ಸೋಪಹಾಸ (ಗು). ೧. ಪರಿಹಾಸ್ಮದ ; ಅಣಕದಿಂದ ಕೂಡಿದ. ೨. ತಿರಸ್ಕಾರದ; | | 

: ಅವಹೇಳನದಿಂದ ಕೂಡಿದ: (ನಾ). ೩. ಅಣಕ; ಅಪಹಾಸ್ಕ: 
'""ಸೋಲ್ಲುಂಠಃ, ಸೋತ್ಪ್ರಾಸಃ, ಸೋಪಹಾಸಃ - ಈ ಮೂಲು ಚುನ್ನಂ'' `(ಹಲಾಯು. 
[ಸಂ.] 
ಸೋಪಾಧಿರಹಿತ (ನಾ). ಯಾವ  ನಿರ್ಬಂಧಕ್ಕೂ ಒಳಪಡದವನು; ಸರ್ವ 

'ಸ್ವತರಿಶ್ರ: ಶ್ರೀಪಾರ್ವತೀನಾಥ. .. . 'ಸೋಪಾಧಿರಹಿತ . . - | 
(ಸಂ. | | 

ಸೋಪಾನ (ನಾ). ೧.-ಮೆಟ್ಟಲು; ಪಾವಟಿಗೆ : "ಆರೋಹಣಂ, ಸೋಪಾನಂ - ಈ | ` | 
.೨ ಸೋಪಾನಂ'' (ಹಲಾಯು. ೫೦-೧೪೬); ಆನಂದವೆಂಬ ಜಲವ ತುಂಬಿ ಸ್ವಾನುಭಾವ | | 
i 

i 

| 


5 


೨೪-೧೪೮). 


ಪಾಲಿಸ್ಕೆ (ವೀಶೈಪು. 


೭-೧-೧). 


ಕ 


ವೆಂಬ ಸೋಪಾನವ ಹೂಡಬೇಕಯ್ಕ (ವಚಸಂ. ೪೦೮-೬೮): ತಾಪದಲಿ ಸಂಸಾರಕೂಪ | 
ದಲಿ ಬದ್ದ ವರು ಆಪತ್ತನಳಿದು 'ಪೊಲಮಡಲು ಗುರುಪಾದ ಸೋಪಾನವಯ, | 
`(ಸರ್ವಜ್ಞ. ೯೭). ೨. ಹಂತ; ಮಜಲು; ಘಟ್ಟ: ಪೀಠಿಕೆ, ವಿಷಯಪ್ರದರ್ಶನ, | 
ಹೋಲಿಕೆ, ನಿಯಮನಿರೂಪಣೆ ಮತ್ತು ಪ್ರಯೋಗ ಬು ಆ ಐದು ಸೋಪಾನಗಳು 
(ಶಿಕ್ಷ. ೨೨೧). (ಸಂ. 
ಸೋಪಾನಂಗಟ್ಟು (ಕ್ರಿ). ಮೆಟ್ಟಲನ್ನು ಕಟ್ಟು; ಪಾವಟಿಗೆಯನ್ನು ಹಾಕು: 
ಔವಕ್ಕೆ ಪೋಪ ಬಟ್ಟೆಗೆ ಸೋಪಾನಂಗಟ್ಟಿದಂತೆ ತೆಅತೆಅದಿಂ ನೆಗೆದೊಗೆವ ಪೊಗೆಯ | 
-ಕ್ರಂಡು (ಪಂಚತಂ. ಅ. ೮-೧೦). - [ಸೋಪಾನ -“- ಕಟ್ಟು | 
ಸೋಪಾನಪಂಕ್ತಿ (ನಾ). ಮೆಟ್ಟಲುಗಳ ಸಾಲು ,- ಶ್ರೇಣಿ: ಸೋಪಾನಪಂಕ್ತಿ 
ಯನ್ನೇರಿ .'. . ಪ್ರವೇಶಿಸಿದನು (ಪುನರು. ೩೫೮). (ಸಂ.] 
ಸೋಪಾನಮಾನೆ (ನಾ). ಮೆಟ್ಟಲುಗಳ ನಿರ್ಮಾಣಕ್ಕಾಗಿ ಕೊಡುವ ಉಂಬಳಿ: 
ದೀಪಮಾನೆಯ ಕೊಟ್ಟ ಧೂಪಮಾನೆಯ ಕೊಟ್ಟ ಸೋಪಾನಕಟ್ಟಿ ಭೀಮೆಯೊಳು | 
| 


1೧ 


20 


ಇಳಿಯುವುದಕೆ' ಸೋಪಾನಮಾನೆ ವತನಿತ್ತ (ಶರಚ. ೩೩೨). 
[ಸೋಪಾನ 4 ಮಾನ್ಮೆ (ಆ ಮನ್ನೆಯ)] | 25 
ಸೋಷಿ "ಸೊಪ್ಪೆ' ನೋ, 
ಸೋಪಿತ (ನಾ). (?): RE NTRS ೬೭೬ 
ಕೋಟಲೆಕೊರಳನು ಕಿತ್ತು ಹಾಳುಗೂಡಿನ ಗೋಟೆಗೆ ಸೋಪಿತವಾದೆ (ಕಪೋತ. | 
೧೨-೪೧). (1 | 
ಸೋಪು, ಸೋವ್ರು, ಸೋವೆ, ಸೋಹ್ಮು, ಸೋಹೆ (ನಾ). ೧. ಪ್ರಾಣಿ |30 
ಗಳನ್ನು ಪೊದೆಗಳಿಂದ ಎಬ್ಬಿಸಿ ಆಡುವ `ಒಂದು ಬಗೆಯ ಬೇಟೆ: ಸೋಪಿನ | 
ತೋಪಿನ ಪಳಹದ ಕೋಪಿನ ಪಾಳಿವದ ಗೋಟವೇಂಟೆಗೆ ಮತ್ತಂ ಚಾಪಪ್ರವೀಣ | 
ದುದ್ದತಕೋಪರ್ನಡೆತಂದರಲ್ಲಿ ಮುಂದೆ ಪುಳಿಂದರ್‌ (ಸೂಕ್ತಿಸು. ೮-೧೦೪). ಸೋವ್ರ: | 
. (ಕರಾ) ಕಾಡಿನಲ್ಲಿ ಪ್ರಾಣಿಗಳು ನಡೆದಾಡುವುದರಿಂದ ಉಂಟಾದ 


ಹಾಕುವ ಕೂಗು,- ಬೊಬ್ಬೆ ಃ 


ಸೋಬತಿ 


ಆತನನ್ನು ಸನ್ನೆ ಮಾಡಿತು (ಕಥಾಮಂ. ೪. ೬೪). ಪಿ. (7): ಅರ್ಧಜನರಲ್ಲಲ್ಲಿ 
ಸೋವೆಗಳ ತಿಳಿದಾಗ ಪರ್ದು ಮಾಡಿತ್ತೆಂಬರಗ್ಗಿಸತಿಗೈದಿರವನಾರ್ಧರೆಯೊಳಟ್‌ 
ಯದಿರಿ (ಲಕ್ಷ್ಮಭಾ. ೩-೨೩-೩೩). ಸೋಹ, : ೧. ಸೋಹಿನಲಿ ಬೆನ್ನಟ್ಟಿ ಪಾರ್ಥಕುಮಾರ 
ಸದೆದನು ವೈರಿಮೃಗಕುಲವ (ಕುವ್ಮಾದ್ರೋ. ೫-೭೪); ಸರಳ ಸೊಂಪಿನ ಸೋಹಿನಲಿ ನಿಲಿಗರುಳ 
ದಾವಣಿವಲೆಗಳಲಿ . . . ಸಮರದೊಳರಿಮೃಗವ್ರಾತವನು ಭೀಮಕಿರಾತ ಕೈಕೊಂಡ 
(ಕುವ್ಮಾದ್ರೋ. ೧೨-೩೧). ಆ. ಪ್ರಾಣಿಗಳನ್ನು ಅಡಗಿರುವ ಸ್ಥಳದಿಂದ ಎಬ್ಬಿಸಿ 
ಬೇಟೆಯಾಡುವ ಸ್ಥಳ: ನಿಂದು ಬೇಡರ ತೋಹುಸೋಹುಗಳ ಸಂದಿಯೊಳು ಪರಿದು 


* ತಿರುಕಾಳತ್ತಿಮಲೆಯ ತಪ್ಪಲೊಳೆಲ್ಲ (ಕಣ್ಣರ. ದೇ, ೧೨೭-೨೦); ವನಾಂತರದೊಳ್ತೆರೆಯ 


ತೋಪಿನ ಸೋಹಿನ ನೀರಬೇಂಟೆಗಳುರ್ವರೆಗಳನೀಶ್ಷಿಸುತ್ತೆ ಬರೆ (ಅನಂಪು. ೧೧-೪೦). 
೯. ಪ್ರಾಣಿಗಳನ್ನು ಅಡಗಿರುವ ಸ್ಥಳಗಳಿಂದ ಎಬ್ಬಿಸಿ ಬೇಟೆಗಾರರು 
ಬಲೆಗಾನಿರೆ ಸೋಹೆನಿಪ್ಪ ತತ್ಯಳಕಳಮುಣ್ಮೆ 
ಜೇಡವಡೆ ಬೊಬ್ಬಿಲ್‌ದಾಡಿದುದಂದು ಬೇಂಟೆಯಂ (ದಶಕು. ೨-೧೧೪): ಸೋಹಿನ 
ಮಂತ್ರಮಯಸಂತತಿಯ ಸೊಂಪಿನ ವಿವಿಧ ಜಪಯಜ್ಞಾದಿಗಳ ಬಲೆಯ . . . 
ಯೋಗಸ್ತಿತಿಯ ಸರಳಿನ ಶಬರರೈದಿತು (ಕುವ್ಮಾಅ. ೫-೩೪). ೧೦. ಆಶ್ರಯ; 
ರಕ್ಷಣೆ: ಕಾಯಿ ಹೃದಯಾಕಾಶದ ಸೋಹಿನೊಳಿರುತಿಹ ಚಿತ್ನಪೆ (ಗುರುಬ. ೪-೪). 
೧೧. ಕಾವಲು; ಪಹರೆ: ಸಾಹಸದಿಂ ಪಡಲ್ಪಡಿಸಿ ಬೆಂಕೊಳಿಸಿದ ಸೋಹಿಲ್ಲದಂತೆಂಟು 
ಸೋಹೆ: ೪. ಊಹೆಯಲ್ಲಿ ತಡವರಿಸಿ ಹೆಜ್ಜೆಯ 
ಗಾಹುಗತಕದೊಳಿಡುತ ಕಾಂತಿಯ ಸೋಹೆಯಖಿಯದೆ ಬೀದಿಯಲಿ ಕಂಡೆನು 
ಸರೋವರವ (ಅವ್ಮಾಸ. ೧೨-೩೮). ೧೦. ದೊರಕಿದಾತಂ ಸವಿಯಬೇಹುದೇ ಮತ್ತಾರ್ಗೆ 


ವೇಳೆ (ಗೊಮ್ಮಚೆ. ೭-೧೧೨). 


ದೊರೆಕೊಳುವುಪಾಯಕ್ಕೆ ಸೋಹೆಯಂ ಕೊಡಲಾಗದೇ ಜಗಜ್ಜನದ ಕೃಪೆಗೆ 
(ಸಿದ್ದರಾ. ೯-೪೧). " 

ಸೋಹೆ ಸೋಹೆ (ದ್ವಿರುಕ್ತಿ): ಭೂಭುಜನಾತ್ಮಹಿತವ ಸೂಸಿದನು . 
ಸೋಹೆಸೋಹೆಯೊಳಾಡಿ ಹೋಗುತಿರ್ದನು (ಭರಚ. ೬೦-೫). ಸೋವಿನ ಕಾಕು = 


ಬೇಟೆಗಾರರು ಬೇಟೆಯಾಡುವುದಕ್ಕಾಗಿ ಪ್ರಾಣಿಗಳನ್ನು ಎಬ್ಬಿಸಲು ಹಾಕುವ 
ಕೂಗು ,- ಬೊಬ್ಬೆ : ಎಲ್ಲರೂ ಸೋವಿನ ಕಾಕು ಹಾಕುತ್ತಾರೆ (ಚಂದ್ರಸ. ೨೮-೧೫). 
ಸೋವು ಬೇವು ಮಡಗು ಇ ಪಹರೆಯವರು ಮತ್ತು ಗೂಢಚಾರರನ್ನು 
ನೇಮಿಸು: ಚತುರೋಪಾಯದಿಂದಾ ಸೋವು ಬೇವು ಮಡಗಿ . . . ತುಂಟರನ್ನು 
ಹಿಡಿದು ಕಳುಹುತ್ತೇನೆ (ರಾಜೇಂದ್ರ. ೨೬೭). ಸೋವು ಹಿಡಿ ಎ ಸುಳಿವನ್ನು ಹಿಂಬಾಲಿಸು: 
ಅವನು ಚಮತ್ಕಾರದಿಂದ ಸೋವು ಹಿಡಿದು ಪ್ರಕರಣ ತಲಾಷು ಮಾಡಿದ್ದಕ್ಕಾಗಿ . . . 
ವಾಗ್ದೇವಿಯ ಮತ್ತು ಚಂಚಲನೇತ್ರರ ಕೃತಜ್ಞತೆಗೂ ಭಾಗಿಯಾದನು (ವಾಗ್ದೇವಿ. ೧೪೬). 
ಸೋಹಿನ ಬೇಂಟೆ ಎ ಮೃಗಗಳನ್ನು ಬೆನ್ನಟ್ಟಿ ಆಡುವ ಬೇಟೆ: ನಾರೀಜನ 
ಮೆಯ್ದಿತು ಮನಸಿಜಮಧುಮಾರುತರಾಡುವ ಸೋಹಿನ ಬೇಂಟೆಗೆ ಭೀರುತೆಯಿಂ 
ದೊಳಗಾಗಿ ನಡೆವ ಮೃಗಗಣವೆಂಬಂದದೊಳು (ಜಯಕಾ. ೫-೩೧). 


ಸೋ, * - ಪ್ಲು./ತುಳು. ಸೋವು, ತೋವು) 


ದಾರಿ; ಜಾಡು: ಈ ಸೋವಿನಲ್ಲೇ ಹುಲಿ ಹೋಗಿರಬೇಕು (ರೂ). ೩. ಸೂಚನೆ; BA “ಸೋಂಪು' ನೋ. 


ಸಂಕೇತ: ಪಗೆಯ ಸುಲ್‌ವನಲ್‌ಮೊಡೆಂದು ಬಿಸುಗೈಯನಟ್ಟಿದ ಬೇಹುಕಾಜರ 
ಸೋವೆನಲಾಗಸದೊಳೆಡೆಯೆಡೆಯೊಳ ಲ್‌ಲುಂ, ಭೂಮುಖದ ಮನೆಮನೆಯೊಳ್‌ , 
ಸೊಡರುಮೆಸೆದುವು (ರಾಮಾಶ್ವ. ೨೨-೨೯). ೪. ಸುಳಿವು; ಸೂಕ್ಷ್ಮ: ತನ್ನ ಮನೆಯ | 
ಮೇಲೆ ಅತ್ಮಾಚಾರ ನಡೆಯುವುದೆಂಬ ಸೋವು ಗೊತ್ತಾಗಿ, ವಿಶ್ವನಾಥಪಂತರು ತಮ್ಮ 
ಹೆಂಡತಿಯನ್ನೂ . . . ಕಳುಹಿಸಿದ್ದರು (ಎದಿವೈ. ೨೪); ಸಾಂಬನಿಗೂ ಸೋವಿಕ್ಕಿತು. | 
ಬದಿಯಲ್ಲೇ ಮಡಗಿದ ಹಿಡಿಸೂಡಿಯನ್ನೆತ್ತಿಕೊಂಡ (ತ್ಕಾಗವು. ೭೭). ೫. ಗಮನ; | 
ಲಕ್ಷ್ಮ: ವರ್ಷದಲ್ಲಿ ಹತ್ತಾರು ಮಂದಿಯಾದರೂ ಕಾವಲುಗಾರರ ಸೋವನ್ನು ತಪ್ಪಿಸಿ 
ಪಲಾಯನ ಮಾಡುತ್ತಿದ್ದುದನ್ನು ಮರೆಯಲಾರದ ಸೆರೆಮನೆ ಅಧಿಕಾರಿ (ಓಂಕತೆ. ೮೪). 

೬. (ಬೇಟೆಗಾರನಿಗೆ ಸಿಗುವ) ಶಿಕಾರಿ; ಬೇಟೆ: ಕೋಟಿ ಕೋಟ ಜನ, ಪರ್ಲದ 
ಪೂವು, ತುರುಗಿತು ಜವರಾಯನ ಬಾಯ್‌ ಸೋವು! (ಪಾಂ. ೩೫-6೦೦). ಸೋವೆ, “las 
೪. ಆ ನಾಯಿ ಅದರಲ್ಲಿರುವ ಮೊಸಳೆಯ ಸೋವೆಯನ್ನರಿತು ನೀರಿನಲ್ಲಿಳಿಯಬೇಡವೆಂದು | 


I 
| 
| 
| 


ಸೋಪು, (ನಾ). ಸಾಬೂನು; ಸಬಕಾರ: ಸೋಪು, ವ್ಯಾಸೆಲೈನ್‌. . . 


ಮೋಟರು 
ಎಲ್ಲ ಬಹುವಾಗಿ ಪರದೇಶದವು (ಹಣಪ್ರ. ೧೦); ಪ್ರಾರ್ಥನೆ ತೊಡೆವುದು ಮನದ 


ಕಿಲ್ಪಿಷವನು ಆ ಸೋಪು ಸೀಗೆಗಳಂತೆ (ಚಂದ್ರವೀ. ೧೧೪-೫೬). 1€- ಇಂ. Soap) 


ಸೋಬತಿ, ಸೋಬತು, ಸೋಬತೆ, ಸೋಬತ್ತು (ನಾ). (ಉಕ) ೧. ಅಧೀನ; 


ವಶವರ್ತಿಯಾದ ವ್ಯಕ್ತಿ: ಆತನ ಚಿಕ್ಕದಂಡಿನೊಳಗಿನ ಕೆಲವರು ಪ್ರಾಣಕ್ಕೆ ಎರವಾಗಿ, 
ಕೆಲವರು ಸೆರೆಮನೆಯ ಸೋಬತಿಯಾದದ್ದನ್ನು ಅವರೇನು ಬಲ್ಲರು? (ಕುಮುದಿ. ೫೪); 
ಸೂಳೆಯ ಸೋಬತಿಯಾದ ಗಂಡನ ನೆನಸಿ ಫಲವೇನು (ಕನ್ನಜಾ. ೧೨೮). ೨. ಒಡನಾಟ; 
ಸಂಗ; ಸಹವಾಸ: ಈ ಸುಂದರಿಯ ಜನ್ಮದ ಸೋಬತಿಯು ತನಗಾದರೆ ಧನ್ಮನಾದೇನು 
(ಕನ್ನಣ. ೧೩೧); ಶ್ಕಾಮರಾಯನ ಸೋಬತೀ ಬಿಟ್ಟರ ಸಾಕಂತ (ದೀಪಹ . ॥, ೧೬೧): 
ಗಂಡಸು ಸೂಳೆಯ ಸೋಬತಿ(ಸಹವಾಸ) ಮಾಡಿರುವನು (ಕನ್ನಡಾ. ೧೧೨). 
೩. ಒಡನಾಡಿ; ಸಂಗಾತಿ: ಆ ಸುಕುಮಾರ ಮಂಜುಘೋಷೆಯು ಇನ್ನು ಎಂಟು 


ಸೋಬತು 


ಹತ್ತು ದಿನ ಸೋಬತಿಯಾಗಿದ್ದಾಳೆ (ಮಂಜುಕ. ೧೦೭). ೪. ಈಡು; ಗುರಿ: ನಾನೀಗ | 
ಯಾವ ಮುಖದಿಂದ ನ್ಹಗರಕ್ಕೆ ಹೋಗಲಿ . . . ಇನ್ನೇನು ಒಂದು ಹಾಳುಬಾವಿಗೆ | 
ಸೋಬತಿಯಾಗಲೆ? (ಸ್ಮೃತಿಚಿ. ೩೨೪). ೫. ತಂಗುವಿಕೆ; ವಾಸ್ತವ್ಯ; ವಾಸ: ಅವರ | 
ಸೆರೆಮನೆಯ ' ಸೋಬತಿಯಿಂದ ನಮಗೇನಾದರೂ ಸಂತಾಪವಾಗಿದ್ದರೆ ಅದನ್ನು 
ಕಾರ್ಯತಃ ನಾವು ತೋರಿಸೋಣ (ಮಾಧವ. ॥, ೨೦೨). ೬. ಗುಂಪು; ಸಮೂಹ: 
ನಾಗಮಂಗಲದ ಭಟರು ಸೋಬತಿಯ ಕಟ್ಟಿ ಬೇಗದಿಅಿದು ತುರುಕರನು ಬೇಗದೆ 
ಮೂಹುಸಾಸಿರ ಮೂಗರಿದಾಗ ರಾಗದೆ ಜಸವ ಬೀಜ್‌ದರು (ಕಂನವಿ. ೧೩-೫೯). | 
ಸೋಬತು: ೨. ಅದೇನು ಇವತ್ತಿನ ಸೋಬತೇ, ಬಿಡಾಕ? (ಹೊಸಂಸಾ. ೧೪).` 
ಸೋಬತೆ: ೨. ಇದು ಒಳ್ಳೆಯ ಸೋಬತೆಯಲ್ಲ ಶಾಮಾ! (ರಂಗರೋ. ೧೦೯); ಹಳ್ಳೀ 
ಊರ ಸೋಬತೇನ ಬಿಡತಿರಲಿಲ್ಲ (ದೀಪಹ. ॥. ೧೮). ಸೋಬತ್ತು: ೨. ಈ ಚೇಲೇರ | 10 
ಸೋಬತ್ತಿನಲ್ಲಿ ಇದ್ದ ಎರಡುಜನಕ್ಕೆ ತಾವು ಚೆನ್ನಾಗಿ ಶಿಕ್ಷೆಮಾಡಿದಂಥಾದ್ದು, ಲೋಕದ | 
ಯಾವತ್ತು ಜನರು ತಿಳಿದು ಇದ್ದಾರೆ (ರಾಜೇಂದ್ರ. ೧೧೧). 
1- ಅರ. ಹಿಂ. ಸೋಹಬತ್‌; ಮರಾ. ಸೋಬತ್‌, ಸೋಬತೀ, ಸೋಭತ್‌] 

ಸೋಬತು "ಸೋಬತಿ' ನೋ. 

ಸೋಬತೆ "ಸೋಬತಿ' ನೋ. 

ಸೋಬತ್ತು "ಸೋಬತಿ' ನೋ. 

ಸೋಬನ "ಸೋಬಾನೆ' ನೋ. | 

ಸೋಬನವಾಡು, ಸೋಬಾನಹಾಡು (ನಾ). ಮದುವೆ ಮುಂತಾದ ಮಂಗಳ 
ಪ್ರಸಂಗಗಳಲ್ಲಿ (ಸಾಮಾನ್ಕವಾಗಿ ಒಟ್ಟಾಗಿ) ಹಾಡುವ ಹಾಡು; 
ಸೋಬಾನೆ: ಬಣ್ಣಗೊರಲೈದೆಯರ್‌ ಸೋಬನವಾಡಂ ಪಾಡುಗೆ (ಚಿಕವಂ. ೧೪೮-೭). |20 
ಸೋಬಾನಹಾಡು: ಲಗ್ನ ಮುಹೂರ್ತಗಳಲ್ಲಿ ಸೋಬಾನಹಾಡು, ಶಿವರಾತ್ರಿ 
ಯುಗಾದಿಗಳಲ್ಲಿ ಕಂಬಿಯ ಹಾಡು . . . ಮೊದಲಾದುವುಗಳನ್ನು ಕಾಣಬಹುದು | 
(ಕನ್ನಜಾ. ೫. ಪ್ರಸ್ತಾವನೆ. (ಸೋಬನ (ಆ ಸೋಬಾನೆ) 4 ಹಾಡ್ಕು (ಆ ಪಾಡ್ಕು)] | 

ಸೋಬಲಕ್ಕಿ "ಸೋಗಿಲಕ್ಕಿ' ನೋ. | 

ಸೋಬಸ್ಕರ, ಶೋಭಸ್ಕರ, ಸೋಯಸ್ಕರ, ಸೋಯಿಸ್ಕರ (ಗು). |25 
೧. ಅಗತ್ಮವಾದ; ಅವಶ್ಯಕವಾದ. (ನಾ). ೨. ನ ಸೋಪಸ್ಕರ ೧: 
ಆ ರುತ್ಟಿಕ್ಕುಗಳನಖಳಸೋಬಸ್ಕರಂಗಳಂ ಕೂಡಿ ಬಳಿಕ ಕ್ರತುವನೊಡರಿಚಿದನಾ ಪಾಪಿ 
(ವೀಶಪು ೩-೨-೧೭); ಜೋಡಿಸುವೆ ಸೋಬಸ್ಮರಂಗಳ ಮಾಡಿಸಲು ಮದುವೆಯನು | 
(ಅರ್ಚಾಎ. ೧೮-೨೭); ಮನೆಯಲ್ಲಿ ತೃಣಕಾಷ್ಠಜಲಾದಿ ಸಕಲ ಸೋಬಸ್ಮರಗಳುಂ 
ತುಂಬಿಯೇಯಿಹವು (ಶುಕಸ. ೪). ೩. ಸೋಪಸ್ಕರ ೩: ಅಕ್ಕಿ ಬೇಳೆ 
ಮೊದಲಾದ ಸೋಬಸ್ಕರಂಗಳ ಕೊಡುವೆವು (ಕಕುಮಾ. ೧೦೮-೧೦): ದೊರೆಯು ಇವಳ 
ತೊಟ್ಟಿಗೆ ಕೊಡುತಾ ಇದ್ದ ಖಾಸಾ ಸೋಬಸ್ಕರವನ್ನು ದಿನಕ್ರಮೇಣ ಕಡಿಮೆ ಮಾಡುತಾ | 
ಡೆಗೆ ಕಗ್ಗಲ ರಾಗಿ ಮುಗ್ಗಲ ಹುರುಳಿಗೆ ಇಳಿಸಿದನು (ಪೇಟೇಮಾ. ೧೬). ೪. ಅನುಕೂಲ; | 
ಸೌಲಭ. ಶೋಭಸ್ಯರ : ೩. ಪ್ರಾಕುದೊರೆಗಳು ಶಿಕಾರಿಗೆ ಬಂದು ಇದ್ದಾಗ್ಲೆ, ಅಡಿಗೆ | 
ಶೋಭಸ್ಮರ ಕೊಟ್ಟು ಉಪಕಾರ ಮಾಡಿ ಇದ್ದೀರಿ (ರಾಜೇಂದ್ರ. ೬೧). ಸೋಯಸ್ಕರ: ೧. [35 
ಖರೀದಿ ಬಂದ ವೇಳೆಯಲ್ಲಿ ಬಹಳ ಠಿಕಾಣಿ ತಿರುಗಬೇಕಾಗುತ್ತದೆ, ಇದರ ಹೊರ್ತು | 
ಮನಸ್ಸಿನಂತೆ ಸೋಯಸ್ಕರಮಾಲು ಸಿಗುವುದಿಲ್ಲ (ಮುಂಬವ್ಮಾ. ೧೯೬). ಸೋಯಿಸ್ಕರ: | 
೪. ವ್ಯಾಪಾರಿ ಜನರಿಗೆ ಸೋಯಿಸ್ಕರ ಆಗಬೇಕೆಂದು ನಮ್ಮ ಇಚ್ಛೆಯು ಬಹಳ | 
ಇರುವುದರಿಂದ (ಮುಂಬವ್ಕಾ. ೨೫೨). (ಆ ಸಂ. ಸೋಪಸ್ಕರ] | 

ಸೋಬಾನ "ಸೋಬಾನೆ' ನೋ. 

ಸೋಬಾನಹಾಡು 'ಸೋಬನವಾಡು' ನೋ. 

ಸೋಬಾನೆ, ಶೋಬಾನ, ಶೋಭಾನ, ಶೋಭಾನೆ, ಸೋಬನ, ಸೋಬಾನ, 
ಸೋಬಾನ, ಸೋಬಾನೆ, ಸೋವನ (ನಾ). ೧. ವ ಸೋಬನವಾಡು: 
ಚಾರುಮುತ್ತೈದೆಯರೆಲ್ಲಾ ಸೇರಿ ಸೋಬಾನೆಯ ಪಾಡುತ ಬಂದಲ್ಲಿ ಆರತಿಗಳನು 
ಯತ್ತಿದರು (ಸೌಗಂಪ. ೧೧-೪೩); ಕಲರವದೊಳು ಯಮುನೆ ಹರಿಯೆ ಸೋಬಾನೆಯ 
ತರುಗಳುಲಿಯೆ (ಗೋಕುನಿ. ೨೯-೨. ೨. ಶುಭ, ಮಂಗಳ ಎಂಬಂತೆ ಹಾಡಿನ 


5 


| 


30 


45 


೮೭೩೭ 


ಸೋಮ : 


ಅಥವಾ ಹಾಡಿನ ಸಾಲಿನ ಕೊನೆಯಲ್ಲಿ ಸೇರಿಸುವ ಒಂದು ಶಬ್ದ: 
ಸೋಬಾನೆ ಎನ್ನುವುದಕ್ಕೆ ಕೂಡ ಕೈಲಾಗದೇನರೆ, ಸುಪನಾತೀರ? (ಮಾಮರಾ. ೬೮). 
ಶೋಬೌನ: ೧. ಹಾಡ್ವ ಶೋಬಾನಕ್ಕೆ ಬಹಳದಿ ಕಾಡ್ವ ತುಡುಸಾಧನಕೆಯಂತೈ 
ಜೋಡುಗಟ್ಟಲುಬಹುದೆ (ಚ್ಹಾನಸಿಂ. ೨೩-೨೫). ಶೋಭಾನ : ೩. ಮಂಗಳಕರವಾದ 
ಗೀತೆ ,- ಪದ : 'ಶೋಬಾನಪಾಠಕ' ಪರಾ. ಶೋಭಾನೆ : ೧. ಶೋಭಾನೆಗಳ 
ಸೊಲ್ಲುಗಳಲ್ಲಿಯೂ . . . ಗುರುಲಘು ಅಕ್ಷರನಿಯಮಕ್ಕೆ ತುಂಬ ಅಪವಾದಗಳು 
ಕಾಣಿಸುತ್ತಿವೆ (ಸಂಶೋಧ. ೧೧೦). ೪. ಮದುವೆ, ಮುಂಜಿ ಮುಂತಾದ 
ಶುಭಸಮಾರಂಭ ,- ಮಂಗಳಕಾರ್ಯ : ರಾಗಿ ಬೀಸುವ ಹಾಡೋ ಶೋಭಾನೆಯ 
ಹಾಡೋ ವೃತ್ತಿಯಾಗದೆ ಹೋಗಿಲ್ಲವೇ ? (ಜಾನಗೀ. ೧೦). ಸೋಬನ: ೧. 
ಸೋಬನಮನ್ಕೆದೆಯರಾದರದಿಂದೆ ಪಾಡುಗೆ (ಚಿಕವಿ. ೪-೩೪). ೪. ನೀಲವರಣ 
ಬಳಿಯವರ್ಯಾ ನಮ್ಮವಗಳಿರ್ಯಾ ಬೇಗ ಸೋಬನಕ ಬರಬೇಕು (ಹಳ್ಳಿಯ. ೧೩೨). 
೫. ನಿಷೇಕ; ಪ್ರಸ್ತ: ನೆನ್ನೆ ಮದುವೆಯಾದ ದಂಪತಿಗಳಿಗೆ ಇಂದು ಅವರ ಮನೆಯಲ್ಲಿ 
ಸೋಬನ ಇಟ್ಟುಕೊಂಡಿದ್ದಾರೆ (ರೂಢಿ). ಸೋಬಾನ: ೧. ಅಲ್ಲಿದ್ದವರಲ್ಲಿ ಅನೇಕರು 
ಸೋಬಾನದಲ್ಲಿ ಪದವೀಧರೆಯರು. ಆದರೂ ಯಾರೂ ಬಾಯಿ ಬಿಡಲೊಲ್ಲರು! 
(ಸುವಸಂ. ೫೦): ಹಾಡುತಿಹವೆ  ಸೋಬಾನಹಕ್ಕಿ? - ಇಲ್ಲ- ಇದು ಮರದುಲಿ 
(ಹೂಹಾದಿ. ೮-೨೫); ಗೂಬೆ ಕೈಯಲ್ಲಿ ಸೋಬಾನ ಹಾಡಿಸಿದ ಹಾಗೆ (ಗಾದೆ). ೪. ಸೊಸೆ 
ಸತ್ತ ಮನೆಯಲ್ಲಿ ಸೋಬಾನ («ಅಲ್ಲವಿ. ಇ೧. ಸೋಭಾನ: ೪. ನೆಟ್ಟನೆ ಭೇರಿ 
ಸೂಳ್ಕೆಸಿತಾಗಳೆ ಗುಡಿಯಿಟ್ಟುದೊಯ್ಕರದಿ ಸೋಭಾನ (ನಾಗಕು. ೨೬-೯೪). ಸೋಭಾಣೆ: 
೧. ಸೋಭಾನೆ ತಿಳಿಯದವಳು ಶೋಭನ ಮಾಡಳೋ (ಗಾಡು. ಸೋವನ: ೪. 
ಜಿನಪತಿ ದೇವದೇವ . ಖಳಕರ್ಮಕಂಚುಕಗಳಂ ಪೆಜಪಿಂಗಿಸಿ ತೋಅಲಿರ್ದ 
ಸೋವನಮಿದಿರ್ವಂದು ನಿನ್ನ ಪದಪದ್ಧತಿಗಾಣಿಸಿತಂಜೆನಂಜೆನಿಂ (ಅನಂಪು. ೩-೪೪). 
[ಆ ಸಂ. ಶೋಭನ./ ತಮಿ. ಚೋವಾನೈೆ; ತುಳು. ತೆಲು. ಸೋಬಾನ] 

ಸೋಬೆ, ಸೋಭೆ (ನಾ). ಕಾಂತಿ; ಬೆಳಕು; ಪ್ರಕಾಶ: ಶೋಭೆ - ಸೋಬೆ 
(ಶಬ್ದಾನು. ೧೪೩ ಪ್ರಯೋ). ಸೋಬಭೆ: "ಸೋಭಿಸು' ಪರಾ. [ಆ ಸಂ. ಶೋಭಾ) 

ಸೋಬಾನ "ಸೋಬಾನೆ' ನೋ. 

ಸೋಬಾನೆ "ಸೋಬಾನೆ' ನೋ. 

ಸೋಭಿಸು (ನಾ). ರಂಜಿಸು; ಶೋಭಿಸು: ಸೋಮೇಶಂ ಬಂದು ನಿಲ್ಲಲು (ರೂಡಢಿ। 
ಪುಲಿ[ಗೆ'ಯೂರೊಡೆಯ ಸೋಮಂ ಕಣ್ಣು ಮಾಡಿದ ದೆವಾಲ್ಲ್ಯಂ ಸೋಭಿಸುಗು 
(ಕಇಆ. ೭೮-೧೩-೨೧; 1088). [ಸೋಭೆ (ಆ ಸೋಬೆ) + - ಇಸ್ಬು) 

ಸೋಚೆ "ಸೋಬೆ' ನೋ. 

ಸೋಮ (ನಾ). ೧. ಒಂದು ಬಗೆಯ ಸಸ್ಮ; ಕೋಡಂಬಳ್ಳಿ: “ಸೋಮ 
ಮಮರ್ದುವಳ್ಳಿಯಕ್ಕುಂ'' (ಮಂಗರಾ. ೪-೪೩). ೨. ಸೋಮಸಸ್ಕದ ತಾಳು ಅಥವಾ 
ಕಾಂಡದಿಂದ ತೆಗೆದ ರಸ; ೫ ಮತ್ತುಬರಿಸುವ ಈ ರಸವು ಯಜ್ಞ 
ಯಾಗಾದಿಗಳಲ್ಲಿ .ದೇವತೆಗಳ ಪ್ರೀತ್ಯರ್ಥವಾಗಿ ಅರ್ಪಿಸುವ ಬಹು 
ಮುಖ್ಯವಾದ ವಸ್ತುಗಳಲ್ಲಿ ಒಂದು ಎಂಬ ನಂಬಿಕೆಯಿದೆ: ಭಾಂಡ ಭಾಂಡ 
ಸೋಮವು ಸಿದ್ಧವಾಗಿದೆ (ಮಹಾಣ. ೧೦೪). “ಸೋಮಪಾನ', 'ಸೋಮಯಾಗ' 
ಪರಾ. ೩. ಅಮೃತ; ಸುಧೆ. ೪. ಚಂದ್ರ: ""ಇಂದು ಚಂದ್ರಃ, ಚಂದ್ರಮಾ;, 
ಓಷಧೀಶಃ, ಸೋಮಃ . . . ದಾಕ್ಷಾಯಣೀರಮಣಃ -. ಈ ೨೧ ಚಂದ್ರನ ಪೆಸರ್‌'' 
(ಹಲಾಯು. ೮-೪೨); ಸುಧಾಧವಳಧಾಮಂ ಸೋಮನೊಳ್‌ . . . ಸಮಾನಮೆನಿಕುಂ 
ಪ್ರೋತ್ತುಂಗಚ್ಶೆತ್ಕಾಲಯಂ೦ (ಪುಷ್ಪಪು. ೨-೭೫); ರಾಮನಡಿಯಿಟ್ಟ ನೆಲ . . . 
ಸೋಮನಂ ಪೆತ್ತ ಕಡಲೀ ಪುರಾತನಗಳಿರೆ ನಾಮೆಂತು ಹೊಸಬರೆಲೊ (ಮಂಕುಕ. ೧೩೦). 
೫. ಕರ್ಪೂರ. ೬. ನೀರು; ಜಲ. ೭. ಗಾಳಿ; ವಾಯು. ೮. ಶಿವನ 
ಹೆಸರುಗಳಲ್ಲಿ ಒಂದು: ಸೋಮ ಸೋಮವಿಭೂಷ . . . ಪಂಪಾಧಿಪತಿ 
ವಿರೂಪಾಕ್ಷ ಕರುಣಿಸುವುದೆಮಗೆ (ಹಚಳಾ. ೧-೩); ನುತಿಪೆಂ ವಿಶ್ರುತ ವೀರಶೈವಶರಧಿ 
ಶ್ರೀಸೋಮನಂ ಸೋಮನಂ (ರಾಜಶೇ. ೧-೧೮). ೯. ಮುನಿಗಳ ಗುಂಪು. 
೧೦. ಯಮ. ""ಸೋಮನೊಳು ಸುಧೆಯೊಳಂತಕನೊಳು ಸಮಾರನೊಳು 


ಸೋಮಕಾಯಿಕ ೮೭೩೮ ಸೋಪರಸ 


ಸೋಮಧರನೊಳು ವಾರಿಯೊಳು ವಲ್ಲಿಯೊಳು ಮುನಿಸ್ತೋಮದೊಳು ಕರ್ಪೂರದೊಳು ಸುರುಚಿರಮೆನಿಪ್ಪ ಮುತ್ತಿನ ಲಿಂಗಮಂ ಚಂದ್ರನಿರದೆ ಸದ್ಭಕ್ತಿಯಿಂದಂ ದೇಹದೊಳೆ 
ಸೋಮವೆನಿಸಿರ್ಕು'' (ಮಂಗರಾ. ೧೪೮-೪೨). ೧೧. ಕದಿರು; ಕಿರಣ. ೧೨..ಕುಬೇರನ ತಾಳ್ಗು . . . ಸೋಮತ್ವಮಂ ಪಡೆದಿರ್ಪಂ (ಆರಾಚ. ೧-೪-೧೯). (ಸಂ. 
ಹೆಸರುಗಳಲ್ಲಿ - ಒಂದು. ೧೩. ಸುಗ್ರೀವ. ೧೪. ಕೋತಿ; ಮಂಗ. ಸೋಮದಧರ (ನಾ). ಚೆಂಡ್ರನನ್ನು ಧರಿಸಿದವನು; ಶಿವ: ಎಷುಲಶ್ರೇಯ ಪದ್ಮಜ 
೧೫. ಅಷ್ಟವಸುಗಳಲ್ಲಿ ಒಬ್ಬ. ೧೬. ವಾರದ ಎರಡನೆಯ ದಿನ; ಸೋಮಧರ ನಾರಾಯಣರು ಕೊಡಲಿ (ಕುವ್ಮಾಅ. ೧೦-೪೦). ೬4೪) 
ಭಾನುವಾರದ ಮರುದಿನ. ೧೭. ಅಕ್ಕಿಗಂಜಿ; ಅಂಬಲಿ: ""ಅಭಿಷವಂ, | 5 ಸೋಮೆಧರನ ದಿನ ಎ ಶಿವನನ್ನು ಪೂಜಿಸುವ ದಿನ; ಸೋಮವಾರ: 
ಅವಂತಿ, ಸೋಮಂ, ಶುಷೋದಕಂ, ಶುಕ್ಲಂ - ಈ ೫ ಅಕ್ಕಿಗರ್ಚು'' (ಹಲಾಯು. ಸೋಮಧರನ ದಿನದಲ್ಲಿ . . . ಆತನನ್ನೆ ಧ್ಯಾನಿಸುತ್ತ ಬೆಟ್ಟವನ್ನು ಹತ್ತುತ್ತಿದ್ದಳು 
೫೩-೧೬೩). ೧೮. ಆಕಾಶ. ೧೯. ಸ್ವರ್ಗ. ೨೦. ಯುಗದ ಆದಿಯ ದೊರೆ. ಶಾಂತಲೆ (ಶಾಂತಲಾ. ೨೯೭). 1ಸಂ.) 

೨೧. ಒಬ್ಬಾತನ ಹೆಸರು: ಪುಲಿ!ಗ]ಯೂರೊಡೆಯ ಸೋಮಂ ಕಣ್ಣು ಮಾಡಿದ | | ಸೋಮದಧರಮಾರ್ಗಣ (ನಾ). ಶೈವಾಸ್ತ್ರ; ಈಶಾನಾಸ್ತ್ರ: ಆ ಮಹಾಸ್ತ್ರದ 
ದೆವಾಲ್ಕಂ ಸೋಭಿಸುಗು «ಕಇಆ. ೭೮-೧೩-೨೧; 108). ೨೨. ದೇಹದಲ್ಲಿರುವ ಹಾನಿರೋಷದ ತಾಮಸಾಗ್ನಿಯನೂಡಿ ಬಿಡಲುದ್ದಾಮನರ್ಜುನ ಕೊಂದನಗ್ಗದ 
ಒಂದು ನಾಡಿ; ಇಡಾನಾಡಿ: ಅಲ್ಲಿಪ್ಪ ಮಹಾಲಿಂಗಮಂ ಶರಣಮಂತ್ರಮಾಲೆಯಂ | 10 | ಜಾಔ£ಶಾತಿತಮನ್ಮುವನು ಆ ಮಹಾಬಾಣಾಭಿಮುಖದಲಿ ಸೋಮಧರಮಾರ್ಗಣವನಿಂತೀ 
ಮಾಡಿ ಮನದಲ್ಲಿ ಧರಿಸಿ ಸೋಮಸೂರ್ಯರ ಕಾಲಾಟಮಂ ನಿಲಿಸಿ (ಫನವ. ೫೦-೪೫). ಭೀಮವಿಕ್ರಮ ಕರ್ಣನೆಚ್ಚನು (ಕುವ್ಮಾಕ. ೨೩-೪೭). ಸಂ.) - 

೨೩. [ಶೈವ] ಶೈವಪಂಥಗಳಲ್ಲಿ ಒಂದು: ಶೈವ ಪಾಶುಪತ ಸೋತು ಲಾಕುಳ ಸೋಮಧಾರಿ (ನಾ). ಇ ಸೋಮಧರ : ಅದಲಲಿ ಉದಕವಾದಡೆ ಸೋಮಧಾರಿಗೆ 
ಮೆಂಬ ಶಾಸ್ತಾಂತರಂಗಳೇ ಶುದ್ಧ ತಾಂತ್ರಿಕ ಪ್ರತಿಪಾದಕಂಗಳು (ವಿವೇಕ. ೧೨೯). ಮಜ್ಜನಕ್ಕೆಆ'ದಲ್ಲದೆಮ್ಮಯ್ಕ ತಾ ಮುಸುಡನೆತ್ತೀಗ ಭಾಷಿಸನೋ (ಬಸಪು. ೪೭-೧೧). 
೨೪. [ಗಣಿತ] ಒಂದು ಎಂಬುದರ ಸಂಕೇತ : ಶಶಿ. . . ಸೋಮಂ | | (ಸಂ. ಸೋಮಧಾರಿನ್‌] 


ಒಂದು ಗಣದ ಹೆಸರು: ಸೋಮ ಹರಿಯುಂ ಕಾಮಹರನುಂ ತಾಮಿರೆ , - . ಕೆಚೆಯ ಕೊಟ್ಟೆವು (ಎಕ. ೪॥॥) , ಕೃಷ್ಣರಾ. ೮-೯; 1306). 1ಸಂ.] 
ಪೆಸರ್‌ ಪ್ರೇಮಂ (ಛಂದೋಂಬು. ೨-೬೨). ಸೋಮಹ (ನಾ). ಸೋಮರಸವನ್ನು ಕುಡಿಯುವವನು; ಬ್ರಾಹ್ಮಣ: 
ಸೋಮನ ಕುಣಿತ ಎ ಗ್ರಾಮದೇವತೆಯ ಅಂಗರಕ್ಷಕ ದೇವತೆಯನ್ನು ಕುರಿತು “ಬ್ರಾಹ್ಮಣಂ . . . ಸೋಮಪಂ ವಿಪ್ರನೆಂದೆನಲು ಬ್ರಾಹ್ಮಣನ ಪೆಸರಕ್ಕು'' (ಹುಂಗರಾ. 
ಮಾಡುವ ಒಂದು ಬಗೆಯ ನೃತ್ಯ: ಸೋಮನನ್ನು ಗ್ರಾಮದೇವತೆಯ ೬೩-೧.  [ಸಂ.] 
ಅಂಗರಕ್ಷಕನೆಂದರೂ ಒಪ್ಪುತ್ತದೆ. ಈ ಚಾತ್ರೆ ಉತ್ಸವಸಂದರ್ಭಗಳಲ್ಲಿ ಸೋಮನ |20| ಸೋಮಪಾನ (ನಾ). ಸೋಮರಸವನ್ನು ಕುಡಿಯುವುದು: ಅಗ್ನಿಪೂಜೆ ಮತ್ತು 
ಕುಣಿತ ಪ್ರಧಾನವಾದ ದೃಶ್ಯ (ಕಜಕ. ೧೯). [ಸಂ.] ಸೋಮಪಾನ ಆರ್ಯರು ಭರತಖಂಡಕ್ಕೆ ಬರುವುದಕ್ಕೆ ಮುಂಚೆಯೇ ಅವರ ಧರ್ಮದ 
ಸೋಮಕಾಯಿಕ (ನಾ). [ವೀಶೈ] ಅರವತ್ತುಮೂರು ಬಗೆಯ ಕಾಯಕ ಅಂಗವಾಗಿತ್ತು (ಭಾರದ. ೨೦). ಸಂ.) 
ಗಳಲ್ಲಿ ಒಂದು : ಸಂತೆಕಾಯಿಕ ಸೋಮಕಾಯಿಕ ಕಂತೆಕಾಯಿಕ ಇರುಳಕಾಯಿಕವೆಂತ | | ಸೋಮಮಣಿ (ನಾ). ಚಂದ್ರಕಾಂತಶಿಲೆ : ದಾಮೋದರನಂಗಸಂಗದೊಳಾ ಸತಿಯರ್‌ 
ವಕೆ ಪೆಸರಿಟ್ಟು ಅರುವತ್ಮೂರು ಕಾಯಿಕವನಂತು ವಿರಚಿಸಿ (ಬಜ್ಜಪು. ೪೪-೫೨). [ಸಂ.1 ಕಾಮಾಮೃತಮಂ ತಳೆದರ್‌ ಸೋಮಮಣಿಸ್ಮಳಿಗಳೊಸರ್ವವೋಲ್‌ ಶಶಿರುಚಿಯಿಂ 
ಸೋಮಕುಲ (ನಾ). ಚಂದ್ರನು ಮೂಲಪುರುಷನಾಗಿರುವ ಕುಲ; ಚಂದ್ರವಂಶ: |25 (ಜಗವಿ ೩-೭೪). [ಸಂ.) 
ಈ ಸೋಮಕುಲವೆರಡಾಯ್ತು ಯದು ಪೂರುಗಳ ದೆಸೆಯಿಂದ ಕುವ್ಮಾಆ. ೨-೧೬). | | ಸೋಮಯಜ್ಞ .(ನಾ). ಸೋಮರಸವನ್ನು ಆಹುತಿಯನ್ನಾಗಿ ದೇವತೆಗಳಿಗೆ 
“ಸೋಮಕುಲಜ' ಪರಾ. ಸಂ.) ಅರ್ಪಿಸಿ ಮಾಡುವ ಯಾಗ. (ಸಂ.] 
ಸೋಮಕುಲಜ (ನಾ). ಚಂದ್ರವಂಶದಲ್ಲಿ ಹುಟ್ಟಿದವನು: ಆ ಮಹಾಮೋಹರವ ಸೋಮಯಾಗ (ನಾ). ಎ ಸೋಮಯಜ್ಞ : ಸಾಮವೇದಸಂಹಿತೆಯಲ್ಲಿ ಬರುವ 
ನೊಡೆಯಲು ಸೋಮಕುಲಜರು ಭೀತರಾದರು (ಕುವ್ಮಾದ್ರೋ. ೪-೩೬). (ಸಂ. ಮಂತ್ರಗಳೆಲ್ಲವೂ ಮುಖ್ಯವಾಗಿ ಯಗ್ವೇದದಿಂದ ಆರಿಸಿ ಸೋಮಯಾಗದ ಉಪಯೋಗ 
ಸೋಮಗಾವುಂಡ (ನಾ). ಒಬ್ಬಾತನ ಹೆಸರು: ಸೋಮಗಾವುಂಡನ ಮಗಂ |30| ಕ್ಕಾಗಿ ಸಿದ್ರಪಡಿಸಿದಂಥವು (ಭಾರದ. ೨೦); ಮೂರು ವರ್ಷಗಳಿಗೆ ಬೇಕಾದಷ್ಟು 
ಬಮ್ಮಗಾವುಂಡನುಂ . . . ಮೆಚ್ಚಿ (ಎಕ. 1೪) ಚಾಮರಾ. ೧೨೩-೫; ಸು. 10ನೆಯ ಶತ). ಜೀವನದ್ರವ್ಮವಿದ್ದರೆ ಸೋಮಯಾಗ ಮಾಡಬೇಕೆಂದೂ ಅದಕ್ಕಿಂತ ಎಷ್ಟೆಷ್ಟು ಕಡಮೆ 
[ಸೋಮ + ಗಾವುಂಡ (ಆ ಗಾಮುಂಡ)] ಯಾದ ಐಶ್ವರ್ಯವಿದ್ದರೆ ಅಷ್ಟಷ್ಟು ಚಿಕ್ಕ ಚಿಕ್ಕ ಯಾಗಗಳನ್ನು ಮಾಡಬೇಕೆಂದೂ 
ಸೋಮಗ್ರಹಣ (ನಾ). ಚಂದ್ರನ ಮೇಲೆ ಭೂಮಿಯ ನೆರಳು ಬೀಳುವಿಕೆ; ಶಾಸ್ತ್ರವಿರುವುದು (ಓಂದಸಾ. ೨೫೮). [ಸಂ.] 
ಚಂದ್ರಗ್ರಹಣ; ಉಪರಾಗ : ಸಾಮ್ಮವೆಲ್ಲವಂ . . . ಸೋಮಗ್ರಹಣದೊಳೆ ಕಾಲಂ ಸೋಮಯಾಜಿ (ನಾ). ಸೋಮಯಾಗವನ್ನು ಮಾಡಿದವನು: ಆ ಹೊನ್ನ 
ಕರ್ಚಿ: ಧಾರೆಯೆಯುದು ಕೊಟ್ಟರ್‌ (ಎಕ. (ನಿ, ಸಂಜನ. ೨೯೪-೮; 977); ಬರೆ |35| _ ಧೇನುವನು ಕಡಿವುತಂ ಕೈವೊಯ್ದು ತಮ್ಮೊಳು ನುಡಿವುತಂ ಹಣೆ ಸೋಮಯಾಜಿಗೆ 
ಸೋಮಗ್ರಹಣಂ ಎಲಗ್ನದೊಳಿನಾಪತ್ಮೇಂದುಗಳ್‌. ಛಿದ್ರದೊಳ್‌ ಧರಣೀನಂದನ ಕೂಡೆ ಕೊಡುವ ಭಾಗಂ. ... ಎನುತ (ಬಸಪು. ೫೫-೧೬); ಅವರ ತೊತ್ತಿರ ಹೊಜಗೆಲಸದವದಿರ 
ತಾಯ್ವೆರಸು ಕಂದಂ ಪೊಂದುಗುಂ (ಚಾತತಿ. ೬-೫೦). [ಸಂ.1 ಪಸಾಯಿತೆಯರಿಗೆ ಪಡಿಗವ ನೀಡಸಲ್ಲರು ಸೋಮಯಾಜಿಗಳು («ಕುವ್ಕಾಆ. ೮-೯); ಆ 
ಸೋಮಘಂಟೆ (ನಾ). ಒಂದು ಬಗೆಯ ಸಸ: ""ಇಲಿವಾಳಮದು ಸೋಮ ಸೋಮಯಾಜಿ ಹೋಮವ ಮಾಡುತಿಹನನುದಿನಂ (ಷತಿಲ. ೨-೩೬). 
[ಪಾಠಾಂ. ನು।ಘಂಟಾನಾಮಮಕ್ಕು'' (ಮಂಗರಾ. ೪೪-೪೬). [ಸಂ. ಸೋಮಘಂಟಾ) (ಸಂ. ಸೋಮಯಾಜಿನ್‌] 
ಸೋಮಜ (ನಾ). ಚಂದ್ರನ ಮಗ; ಬುಧ. ಸಂ.) 40) ಸೋಮಯ್ಯರಸ (ನಾ). ಒಬ್ಬಾತನ ಹೆಸರು : ಆತ್ರೇಯಗೋತ್ರರ್‌ ಶ್ರೀಮತ್‌ 
ಸೋಮಡಿಗ (ನಾ). ಒಬ್ಬಾತನ ಹೆಸರು: ಅಮಿತಭಟ್ಟಡಿಗಳ್ಲಿ ಕೆಸಿಲ್ಮನೆ ಸೋಮಯ್ಕರಸರ ಮಗನೆಚ್‌ಯಮಯ್ಕನ್‌ (ಎಕ. ೩1, ಚಿತ್ರದು. ೪೯-೬೪; 947). 
" ಒಡೆಒರ್ಗ್ಗಳೆಲ್ಲ ತಮ್ಮ ಕೆಆ್‌ಯ ಕೆಗೆ ಕಟನಿಮಣ್‌ ಅವರ ಮಗನ್ಹಿರ್ಸೋಮಡಿಗ [ಸೋಮ 4 ಅಯ್ಮ 4 ಅರಸ] 
ಕೊಟ್ಟರ್‌ (ಎಕ. 18), ನಂಜನ. ೧೮೭-೪; 8ನೆಯ ಶತ). [ಸೋಮ -- ಅಡಿಗ] ಸೋಮರಸ (ನಾ). . ಸೋಮಲತೆಯ ದೇಟುಗಳಿಂದ ತೆಗೆದ ರಸ 
ಸೋಮಣ (ನಾ). ಒಬ್ಬಾತನ ಹೆಸರು: ಭುವನಸಿಂಗಿಯರ ಮಗ ಸೋಮಣಂ . .. ಸೋಮರಸಮ ಮಾಧುರ್ಯೋಪೇತವೂ ರಸವತ್ತಾದುದೂ . . . ಆಗಿದೆ 
ಪಲರುಮನೋಡಿಸಿ (ಎಕ. %, ಕೋಲಾರ. ೨೩೨-೨; ಸು. 750). [ಸೋಮ 4 ಆ ಅಣ್ಣ] |45 (ಜುಕ್ನಾರ. ೪೩); ಸೋಮರಸವು ಔಷಧಿವರ್ಗದಲ್ಲಿ ಕಾಣಿಸಿಕೊಂಡಾಗ ಸೋಮಲತೆ 


ಸುಧಾಂಶು . . . ಇಳೆ ರೂಪವೈಕಮೊಂದಜ ನಾಮಂ (ವೃವಹಾ. ೯-೧). ೨೫. [ಛಂದ] ಸೋಮನಾಥ (ನಾ). ಶಿವ: ಸೋಮನಾಥದೇವರ ಅಮ್ರಿತಪಡಿಗೆ ಮರುಜನಂಗಳು 
ಸೋಮತ್ತ (ನಾ). ಚಂದ್ರತ್ವವನ್ನು ಹೊಂದಿರುಪಕೆ; ೫೪೬ ಯಾಗುವುದು (ಮಹಾಣ. ೧೫೭). (ಸಂ. 


ಸೋಮರಾಗ ೮೭೩೯ ಸೋಮಿ 


2 


ಸೋಮರಾಗ (ನಾ). [ಸಂಗೀತ] ಒಂದು ರಾಗದ ಹೆಸರು : ಮಧುಮಾಧವಿ | |ಸೋಮವಲ್ಲಿ (ನಾ). ೧. ಎ ಸೋಮ ೧ : ""ಯಜ್ಞವಲ್ಲೀ, ಯಜ್ಞಶ್ರೇಷ್ಠಃ - ಈ 


. ಗುಜ್ಜರಿ ಸೋಮರಾಗ . . . ಕರ್ನಾಟಕಬಂಗಾಳಮೆಂಬಿಪ್ಪತ್ತೇ ರಾಗಾಂಗ ಯೆರಡುಂ ಸೋಮವಲ್ಲಿ'' (ಒಷಧಿ. ೧೩೧); ಸೋಮವಲ್ಲಿಯ ಮುಸಲದ ವಿಹರಿಸುವ 
ದಿಂದಾದ ರಾಗಂಗಳು (ಎವೇಕ. ೧೮೮). ಸಂ.) ಕ ದರ್ಭಾಸ್ತರಣದ ಚಮಸಾದಿಗಳ ಬಹುಸಾಧನಂಗಳಿಂ . . . ಮಖಶಾಲೆ ಕಣ್ಣೆಸೆದುದು 
ಸೋಮರಾಜಿ (ನಾ). ಒಂದು ಬಗೆಯ ಗಿಡ : ""ಅವಲ್ಲುಜಃ, ಸೋಮರಾಜೀ. .. (ಜೈಮಿಭಾ. ೩೩-೩೮). ೨. ಓ೦ದು ಬಗೆಯ ಸಸ್ಮ : ""ಸೋಮವಲ್ಲಿ ವಾಕುಚಿಯಕ್ಕುಂ'' 


ಪೂತಿಫಲೀ - ಆ ಬಾಹುಜಿಗೆಯ ಪೆಸರುಗಳು'' (ಸಿದ್ದಾಂತಿ. ೧೩೩). (ಸಂ. ಸೋಮರಾಜೀ। | 5 (ವಸ್ತುಕೋ. ೩೭-೨೮). 1ಸಂ. ಸೋಮವಲ್ಲೀ) 
ಸೋಮರಾಸಿ (ನಾ). ಒಬ್ಬಾತನ ಹೆಸರು : ಶ್ರೀ ಸೋಮರಾಸಿಗಳ ಪ್ರತಿಷ್ಟೆ ಸೋಮವಾರ (ನಾ). ವಾರದ ಏಳು ದಿನಗಳಲ್ಲಿ ಎರಡನೆಯದು; ಚಂದ್ರನು 


(ಎಕ. ॥(8), ಗುಂಡ್ಲುಪೇ. ೧೦೪-೧: 1೦ನೆಯ ಶತ). [ಸೋಮ * ರಾಸಿ] ಅಧಿಪತಿಯಾಗಿರುವ ದಿನ : ಈಸ್ವರಸಂವತ್ಸರಸ್ರವಣಬಹುಳ ಅಷ್ಟಮಾ 
ಸೋಮರೋಗ (ನಾ). ೧. ಹೆಂಗಸರಿಗೆ ಬರುವ ಒಂದು ಬಗೆಯ ರೋಗ : ಸೋಮವಾರ ಶ್ರೀಮನ್ಮಹಾಮಣ್ಣಳೇಸ್ವರ ಕುಲೋತುಂಗ ಚೋಳ ಚೆಂಗಾಲ್ವ 
ಪಾದರಿಬೇರಿನ ತೊಕ್ಕನ್ನು ಹಾಲಲ್ಲರೆದು ಕದಡಿ ೨ ದಿನ ಸೇವಿಸಲು ಪ್ರದರ, |, | ಒಡೆಯಾದಿತ್ಕದೇವರು ರಾಜ್ಮಂಗೆಯುತ್ತಿರಲು (ಎಕ. 1%, ಹುಣಸೂ. ೫೭-೩: 1097 7); 
ಅಸ್ವಿಸ್ರಾವ, ಪಾಂಡುರೋಗ, ಸೋಮರೋಗ ಸಹ ಬಿಡುಗಡೆಯಹುದು (ಸಕವೈೆ. (10 ಸೋಮವಾರಮದಾದಿ ಯಾದೊಂಬತ್ತುದೆವಸಂ ವೇದಿತೋತ್ಸುಖವೃತ್ತಿಯಿಂ ಸಲೆ 
೧೯೭). ೨. ಮಧುಮೇಹ; ಸಕ್ಕರೆಕಾಯಿಲೆ : ಆದಿತ್ಕಭಕ್ತನ ಬೇರು. ಹಿರಿಮದ್ದಿನ | | ನೋಂತು (ಒಸಪು. ೨-೫೧). (ಸಂ) 
ಬೇರು. . . . ಚೂರ್ಣಿಸಿ ಉತ್ತರಣಿ ಬೇರು, ಹಿಪ್ಪಲಿ ಹಾಕಿ ಹದದಲ್ಲಿಳುಹಿಕೊಂಡು | ಸೋಮವಾಹನ (ನಾ). ಶಿವನ ವಾಹನ; ನಂದಿ : ವಾಮಾಂಗ ಸೋಮವಾಹನ 
ಸೇವಿಸಲು ಕಲ್ಲುಕಟ್ಟು, ಮೂತ್ರಕೃಚ್ಛ. ಸೋಮರೋಗ ಸಹ ಪರಿಹಾರ (ಸಕವೈ. ೩೮೩). - - - ಬಸವೇಶ ನಮೋ (ಹಮ್ಮಾರ. ೫-೬). [ಸಂ.1 
"(ಸಂ.1 ಸೋಮವೀಥಿ (ನಾ). ಪಟ್ಟಣಗಳಲ್ಲಿ ದಕ್ಷಿಣೋತ್ತರವಾಗಿ ನಿರ್ಮಿಸಿದ 


ಮಾರ್ಗ, - ಬೀದಿ ;: ಅಲ್ಲಿಂದ ಮುಂದಕ್ಕೆ ಹೋಗಿ ಸೋಮವೀಥಿಯ ಕಂಡು ಪೊಕ್ಕು 
(ಅಖಂಡೇ. ೨೦೬-೪೬). "ಸೂರ್ಯವೀಥಿ' ಪರಾ. (ಸಂ. ಸೋಮವೀಢೀ। 


ಸೋಮಲ (ನಾ). ಒಂದು ಬಗೆಯ ಧಾತು; ಅರಿದಾಳ; ಶಂಖಪಾಷಾಣ: | 15 
ತವರಿನೊಳಗೆ ಗಂಧಕ, ಸೋಮಲ ಮುಂತಾದ ಪದಾರ್ಥಗಳು ಕೂಡಿರುತ್ತವೆ 
(ಮುಂಬಡು. ೬-೨೧); ಸೋಮಲದ ಎಷಪರಿಣಾಮವನ್ನು ಅನುಭವಿಸಿದ ಹಿರಿಯನೊಬ್ಬ ಸೋಮವೀಧಿ (ನಾ). ಎ ಸೋಮವೀಢಿ : ಓರಣದ ಹೊಂಗೆಲಸದಖಳಾಗಾರ 
“ಸೋಮಲವನ್ನು ತಿನ್ನಬೇಡಿರಿ' ಎಂದು ಹೇಳಿದರೆ (ಜನಜೀ. ೩೪). | ಪಂಕ್ತಿಯ ಸೋಮವೀಧಿಯ ಸೂರವೀಧಿಯ ರಚನೆಯಲಿ ರಚಿಸಿದರು ಪಟ್ಟಣವ 

(«- ಅರ. ಸುಂಬುಲ; ಹಿಂ. ಮರಾ. ಸೋಮಲ./ಸಂ. ಸೋಮಾಲಕ। | (ಕುವ್ಮಾಆ. ೧೨-೮). "ಸೂರ್ಯವೀಧಿ' ಪರಾ. [ಆ ಸಂ. ಸೋಮವೀಢೀ। 


ಸೋಮಲಕಾರ, ಸುಂಬಳಕಾರ (ನಾ). ಎ ಸೋಮಲ: ಕಬ್ಬಿಣವು ಬಹುತರ |20 | ಸೋಮಶಾಲಿ (ನಾ). ಒಂದು ಬಗೆಯ ಬತ್ತ: ಸೋಮಶಾಲಿಯ . . . 
ವಾಗಿ ಆಮ್ಲಜ, ಗಂಧಕ, ಸೋಮಲಕಾರ ಇವುಗಳಲ್ಲಿ ಮಿಶ್ರವಾಗಿರುತ್ತದೆ (ಮುಂಬಯಿ. ರಾಮಣೀಯಕವಾದ ಪುಷ್ಪಮಂಜರಿಯ ಸನಾಮದ ತೆನೆಗಳೊಪ್ಪಿಹುವು (ಕಂನವಿ. ೫-೬೯). 
೬-೧೮). ಸು೦ಂಬಳಕಾರ: ಸುಂಬಳಕಾರ ಸುಡುವಲ್ಲಿ ಕೂತವನು ತತ್ಕಾಲವೇ [ಸಂ.] . ೯ 
ಮೂರ್ಛೆಗೈಯುತ್ತಾನೆ (ಮುಂಬಯಿ. ೫-೧೫೦). [4- ಮರಾ. ಸೋಮಲಖಾರ್‌) ಸೋಮಸಾಲೆ (ನಾ). ಮೊಗಸಾಲೆ; ಚಂದ್ರಸಾಲೆ : ಕೃಷ್ಣ. . . ಸೋಮಸಾಲೆ 


ಸೋಮಲತೆ (ನಾ). ೨ ಸೋಮ ೧ : ಸೋಮರಸವು ಔಷಧಿವರ್ಗದಲ್ಲಿ . ಯೊಳು ಚಂದದಿಮ್ಮಣಿಮಯದ ಪೀಠದೊಳ್ಪತ್ತಿಯರ್ವೆರಸಿ ಸನ್ಮೂರ್ತಿಗೊಂಡು 
ಕಾಣಿಸಿಕೊಂಡಾಗ ಸೋಮುಲತೆಯಾಗುವುದು (ಮಹಾಣ. ೧೫೭); ಸೋಮುಲತೆ |25 (ನವಮೋ. ೧೧-೬). (ಆ ಸಂ. ಸೋಮಶಾಲಾ) 
ಯಿಲ್ಲದಿದ್ದರೆ ಡೇರೆ ಸೊಪ್ಪನ್ನು ಉಪಯೋಗಿಸಿ ಯಾಗವನ್ನು ಮುಗಿಸುವರು ಸೋಮಾಂಕ (ನಾ). ಚಂದ್ರನನ್ನು ಗುರುತಾಗಿ ಉಳ್ಳವನು; ಶಿವ : ಸೋಮಾಂಕಂ 


(ವ್ಮಾಸಔ. ೧೪೩). (ಸಂ. ಸೋಮಲತಾ) .-- ಪೊರೆಗೆ ಸುಖಕರಂ ದಕ್ಷಿಣಾಮೂರ್ತಿಲಿಂಗ೦ (ವೃಷವಿ. ೪೨-೮೮).  [ಸಂ.) 

ಸೋಮಲಾಂಛನ (ನಾ). ಚಂದ್ರನನ್ನು ಲಾಂಛನವನ್ನಾಗಿ ತಲೆಯಲ್ಲಿ | | ಸೋಮಾನ್ವಯ (ನಾ). ವ ಸೋಮಕುಲ : ಅಂದಂಬಡೆದ ಪೊಅವೀಡಂ 
ಧರಿಸಿರುವವನು; ಶಿವ. | |  ಸೋಮಾನ್ವಯಪ್ರದೀಪಂ ಪುಗುವಾಗಳ್‌ (ಶಾಂತಿಪು. ೧೦-೧೪೭ ವು. ಸಂ.) 

ಸೋಮಲಾಂಛನಲಾಂಛನರು = ಶಿವನನ್ನೆ ಚಿಹ್ನೆಯಾಗುಳ್ಳವರು: ಶಿವಭಕ್ತರು: ;30| ಸೋಮಾರಿ (ನಾ). ಮೈಗಳ್ಳ; ಆಲಸಿ; ಸೋಂಬೇರಿ : ಸೋಮಾರಿ 

ಸೋಮಲಾಂಛನಲಾಂಛನರು ಪರಿಣಾಮವಂಕುರಿಸಲೈ . . ಮಾತುಗಳನಾಡುತ್ತ | | ಗಳಾಗಿದ್ದ ಪ್ರೇಕ್ಷಕರಿಗೆ . . . ವೃಥೆಯಾಗುತ್ತಿತ್ತು (ರಾವಿಜ. ೧೨); ನೀನು ಶುದ್ದ 
(ಬಸಪ ೨೫-೨). ಸಂ. | ಸೋಮಾರಿ (ಬಾಣಆ. ೫). “ಸೋಂಬೇರಿ” ಪರಾ. 

ಸೋಮವಂಶ (ನಾ). = ಸೋಮಕುಲ : ಆ ಸೋಮವಂಶಲಲಾಮನಪ್ರ ಸೋಮಾರಿಕಟ್ಟೆ ಇ ಮೈಗಳ್ಳರು ಸಮಯ ಕಳೆಯಲು ಹರಟುತ್ತಾ 
ಪ್ರಿಯಮೂರ್ತಿ . . . ಮನಂಗೊಳಿಸಿದಂ (ಕಾಂತಿಪು. ೧೦-೮೮ ವ: ಈಯವಸ್ತೆಗೆ ಕೂರುವ ಸ್ಥಳ : ಈ ಊರಿಗೆ ಬಂದು ವರ್ಷವಾದರೂ ನೀನು ಹೇಳಿದ 
ಸೋಮವಂಶದ ರಾಯತನವೆಂತಹುದು ಹೇಳಾ ತಾಯೆ (ಕುವ್ಕಾಆ. ೯-೬). [ಸಂ.] |35 ಸೋಮಾರಿಕಟ್ಟೆ ಯಾವುದೆಂಬುದು ನನಗೆ ಗೊತ್ತೇ ಇಲ್ಲು (ಮರಳಿ. ೫೮). 

ಸೋಮವರ್ತಿಶರ (ನಾ). ಒಂದು ಬಗೆಯ ಬಾಣ; ಈಶಾನಾಸ್ತ್ರ : ಆತನಲಿ | [ದೇ. ॥ ತಮಿ. ಚೋಮಾಲ್‌; ಮಲ. ತುಳು. ಸೋಮಾರಿ; ತೆಲು. ಸೋಮಾರಿ, 


[] | 
ಸೋಮರಿ; ಕೋತ. ಚೋಮಾರಿ] 


ಸೋಮಾರಿತನ (ನಾ). ಮೈಗಳ್ಳತನ; ಜಡತ್ವ : ಎಷ್ಟೋ ಜನರು . . . 
ಸೋಮವಲ್ಕ (ನಾ). ೧. ಒಂದು ಬಗೆಯ ಮರ; ಕಗ್ಗಲಿ : ""ಕದರಃ ಸೋಮವಲ್ಕ: ಅಮೂಲ್ಯವಾದ ವೇಳೆಯನ್ನು ಸೋಮಾರಿತನದಲ್ಲಿ ವ್ಶರ್ಥವಾಗಿ ಕಳೆಯುತ್ತಾರೆ 

- ೨ ಬಿಳೀ ಕಗ್ಗಲೀಮರದ ಹೆಸರು'' (ಸಿದ್ದಾಚಿ. ೧೨೩). ೨. ಒಂದು ಬಗೆಯ ಮರ;।| | (ಮುಂಬಯಿ. ೪-೧೯೦); ಮನೆಯಲ್ಲಿ ಕುಳಿತು ಆಲಸ್ಮ ಮತ್ತು ಸೋಮಾರಿತನಗಳನ್ನು 
ಕಟ್ಟಲ. ೩. ಒಂದು ಬಗೆಯ ಸಸ : "“ಸೋಮವಲ್ಕಃ - ಕುಂಬಳದ ಗಿಡ. | l ಕಲಿಯುವುದಕ್ಕಿಂತ . . . ದುಡಿಯುವುದು ಮೇಲು (ವಾತ್ವಲ್ಮ. ೯೬). 
| 
] 


ನೈರುತ್ಮವಿತ್ತಲು ಸೋಮವರ್ತಿಶರ ಆತನಲಿ ಸಾಮುದ್ರರೋಷಣವೀತನಲಿ ವಡಬಾಸ್ತ್ರ 


(ಕುವ್ಮಾಕ. ೨೩-೪೮). ([ಸಂ.) 


40 


ಬಳಿತಾರೇಗಿಡ'' (ಸಿದ್ಧಾಂತಿ. ೩೭೩). ಜೂ. ] [ಸೋಮಾರಿ 4 - ತನ] 
ಸೋಮವಲ್ಲರಿ (ನಾ). ೧. ಒಂದು ಬಗೆಯ ಸೊಪ್ಪಿನ ಗಿಡ : “ಬ್ರಾಹ್ಮೀ, | ! ಸೋಮಾಶ್ಮ (ನಾ). ಚಂದ್ರಕಾಂತಶಿಲೆ : ಸೋಮಾಶ್ಚದ ವೇದಿಕಾಗ್ರದೊಳ್‌ 
ಮತ್ಸಾಕ್ಷೀ, ವಯಸ್ಡಾ, ಸೋಮವಲ್ಲರೀ - ೪ ಹೊನಗೊನೇ ಸೊಪ್ಪು'' (ಸಿದ್ದಾಂತಿ. ನಿಂದನಳುವಾಮನಯಾವಾಂದು ಪಸರಿಸೆ... ಈಕ್ತಿಸಿದಳ್‌ (ರಾಜಶೇ. ೭-೧೮). ಸಂ.) 
೧೪೪). ೨. ಒಂದು ಬಗೆಯ ಗಿಡ ; ""ಸೀಮೆಸದಾಪು'' (ಸಸ್ಮನಿ. ೧೧೫). 45|ಸೋಮ್ಮಿ "ಸಾಮಿ' ನೋ. 
[ಸಂ. ಸೋಮವಲ್ಲರೀ। | ಸೋಮ್ಮಿ (ನಾ). ಸೋಮೆಯಾಗವನ್ನು ಮಾಡುವವನು. (ಸಂ. ಸೋಮಿನ್‌] 


ಸೋಮು 


ತಿ 


ಸೋಮ್ಮಿ (ನಾ). ಒಂದು ಬಗೆಯ ಮರ : "ಸೋಮಿಚಕ್ಕೆ' ಪರಾ. (1 

ಸೋಮಿಚಕ್ಕೆ (ನಾ). ಔಷಧಿಗಾಗಿ ಬಳಸುವ ಒಂದು ಬಗೆಯ ಮರದ 
ತೊಗಟೆ,- - ಚಕ್ಕೆ : ಸೈಂಧವಲವಣ . . . ಓಮು ಸೋಮಿಚಕ್ಕೆ ಸಹ ಚೂರ್ಣವಂ 
ಮಾಡಿ (ಸಕವೈ. ೩೦೩). ನವರು, ಡೆ ಚಕ್ಕೆ (ಇ ಸೆಕ್ಕೆ)] 

ಸೋಮೆ (ನಾ). ಒಂದು ಬಗೆಯ ಮರ : ತಾರೆ ಗೊರವೆ ಸೋಮೆ ಬಾಗೆ ಹಿಪ್ಪೆಯ | 5 
ತರು ಗೇರ ಮರಗಳು ಅಲ್ಲಿಹವು (ಮಾದೇಸಾಂ. ೧-೫೬); ಸ್ಟಾಮಾಮರ, ಕೆಮ್ಮರ, 
ಸೋಮೇಮರ (ಮೈಔಗಿ. ೭೧-೧೪೫೭). 17/ ಸಂ. ಸೋಮಾ) 

ಸೋಮೇಶ (ನಾ). ಶಿವ : ಆದಯ್ಮಗಳ ಭಕ್ತಿಗೆ ಸುಲಭನಾಗೆಯಿತಂದು ಹುಲಿಗೆಆೆಯಲಿ 
ಬಡದೆ ನೆಲಸಿದನಲಾ ಸೋಮೇಶನು (ಬಸಪು ೫೩-೨೧). [ಸಂ.] 

ಸೋಮೇಶ್ವರ (ನಾ). ೧. ಇ ಸೋಮೇಶ : ಸೋವಣ್ಣಗೊಲಿದನು ಲೀಲೆಯಿಂ 
ಸೋಮೇಶ್ವರಂ (ಒಸಪು. ೫೧-೮೨). ೨. [ಛರಿದ] ಗುರುವಿನ ಚಿಹ್ನೆ : ವ್ಯೋಮೇಂದು 
ಭಾನುಗಣಯುಗ್ಮದಿನತ್ತಲಕ್ಕುಂ ಸೋಮೇಶ್ವರದ್ವಿತಯಮಂತರಆಾೊಳ್ವಿರಾಮಂ 
(ಭಂದೋಂಟು. ೨-೧೪೬). [ಸ] ` 

ಸೋಮೋಪರಾಗ (ನಾ). ಚಂದ್ರಗ್ರಹಣ : ಸ್ವಸ್ತಿಶ್ರೀಜಯಾಮ್ಮದಯ ಶಾಲಿವಾಹನ 
ಶಕವರುಷ ೧೫೨೧ನೆಯ ವಿಳಂಬಿ ಸಂ ಶ್ರಾವಣ ಶು ೧೫ (ಆ) ಸೋಮೋಪರಾಗ | 15 
ಪುಣ್ಮಕಾಲದಲು (ಸಾಇಇ. xx. ೨೫೩-೬; 1538). ॥ಸಂ.) | 

ಸೋಯಗ (ನಾ). ಹಿರಿಮೆ; ಅಧಿಕ್ಸ (7): ಘಾಯವಡೆದನರಣ್ಮದೊಳು 
ದೈತೇಯಪತಿ ತನ್ನಯ ಪ್ರತಾಪದ ಸೋಯಗವ ಮೂದಲಿಸಲೆಲವೋ ತಾನವಸ್ಥೆಯಲಿ 
ನೋಯಲೀಕ್ಷಿಸಿ ಜರದೆ ಮುಂದೆ ಮದೀಯಕುಲಸಂಭವರು ನಿನ್ನನು ಸಾಯಕದಿ 
ಸಿರವರಿವರೆಂದೈದಿದನು ಸದ್ಗತಿಗೆ (ಆನಂರಾ. ೧-೧೦-೫). . [7] 20. 

ಸೋಯಸ್ಕರ "ಸೋಬಸ್ಕರ' ನೋ. ' 

ಸೋಯಿ 'ಸೋವಿ' ನೋ. 

ಸೋಯಿದರ "ಸೋವಿದರ' ನೋ. 

ಸೋಯಿಸು (ಕ್ರಿ). ಶೋಧಿಸು; ಬಟ್ಟಿಇಳಿಸು (?) : ಪರಿವ ನೀರಂ ಪಜ್‌ಯೆ 
ಪೊಯಲುಮುರಿಯನಿಅ್‌ದೇರ್ಪಡಿಸಲುಂ ರಸಮಂ ಸೋಯಿಸಲುಂ ನಮ್ಮಂ |25 
ನೋಯಿಸಲು ಇನ್ನುಮೊರ್ವಂ ಪುಟ್ಟುವನುಂಟಕ್ಕು೦ (ಅರ್ಧನೇ ೮-೪ ವ). 

1 ಸೋದಿಸು ?) 

ಸೋಯಿಸ್ಕರ "ಸೋಬಸ್ಕರ' ನೋ. 

ಸೋಯು "ಸೋ? ನೋ. 

ಸೋರ್‌, ಬೋರು. ಸೋರು, (ಕ್ರಿ). ೧. ಜಿನುಗು; ಸೋನೆಯಿಡು; ಹನಿ: 30- 
“ಸೋರ್‌ - ಗಲನೇ, ಗರ್ವಹೀನೇ ಚ'' (ಶಮಧಾ); ರಸಂಗಳಂ ತಳೆದ ಪಣ್ಣೊಲೆಯಂ 
ಗಿಳಿವಿಣ್ಣು ಚುಂಚುಎಂದಿಜ್‌ದಡೆ ಸೋರೆ ಸೋನೆಯೊಳೆ ದಾಂಗುಡಿ ಮಿನ್ನೆಸೆದಿರ್ಪುವು 
(ಎಇ. ೫೫. ೩೩೧-೨೯; 929); ಜಿನುಗುವ ತುಂಬಿಯಿಂಚರಮೆ ಗಾಣರ ಕಾಕಳಿ ಕೂಡೆ 
ಸೋರ್ವ ಮಾವಿನ ಸೊನೆ ಗಂಧಸಿಂಧುರಮದಂ . . . ಆಗೆ (ಆದಿಪು. ೧-೬); ಗವಾಕ್ಷದ 
ಚಂದ್ರಕಾಂತವಿಂದುಡುಗದೆ ಸೋರ್ವ ನೀರ್ವನಿಗಳುಣ್ಣಿದ ನರ್ತನಘರ್ಮವಾರಿಯೊಳ್‌ |35 
ತಡತಡಮಾಗೆ (ಮಲ್ಲಪು ೨-೭೦). ೨. ಸುರಿ; ಧಾರೆಯಾಗಿ ಬೀಳು : ಸೋರ್ವ | ' 
ವಸುಧಾದೆಯಂ ಕೆಯ್ಸಾರ್ವ ನಿಧಾನಮುಮನಿಲ್‌ೌಸಿ ತನ್ನೀವಳವಿಂ ಪಾರ್ವಂಗಮಳಿಪಿ 
ಬೇಡಿದ ಪಾರ್ವಂಗಂ ಪಿರಿದನಿತ್ತನಂಗಮಹೀಶ೦ (ಪಂಪಭಾ. ೯-೭೨); ಅನಿಮಿತ್ತಂ 
ಮರನೊಂದು ಕೊಂಬುಡಿವೊಡಂ ಮೇಣ್‌ ಲೋಹಿತಂ ಸೋರ್ವೊಡಂ ಜನಿಯಿಕ್ಕುಂ 
ಕದನಂ (ಲೋಕೋಪ. ೪-೫೨); -ಉರ್ವಿ ಬೆಳೆದಿರ್ಪ ತರುಗಳ್‌ ಕಲ್ಪತರುಗಳಲ್ಲಲ್ಲಿ | 4 
ಗಿರಿಸಾನುಎಂದೆ ಸೋರ್ವ ನಿರ್ರುರರಸಂ ಸಿದ್ದರಸಂ . . . ಎನಲು ಕೈಲಾಸಪರ್ವತಂ 
ಕಣ್ಣೆಸೆದುದು "ಚಿಬಪು ೨ ೧೧). ೩. (ಪಾತ್ರ, ಹೆಂಚು ಮೊದಲಾದುವು ತೂತಾಗಿ) 
ನೀರು ಮುಂತಾದ ದ್ರವಪದಾರ್ಥವು ,- ಹರಿದು ಹೋಗು,- ಹರಿದು 
ಹೊರಬಣರು: ತತ್ತ್ರಶಸ್ತಿಗಳೂಳಂತವನೊಯ್ಮನೊಯ್ಯನೆ ನೋಡಿ ನೋಡಿ 
ಸೋರ್ದುದು ಕೊಳಗೊಂಡ ಗರ್ವರಸಮಾ ಭರತೇಶ್ವರಚಕ್ರವರ್ತಿಯಾ (ಅವಿಪು. | 45 
೧೩-೭೧). ೪. ಇಲ್ಲವಾಗು; ನೀಗು; ಕಳೆದುಹೋಗು : ಎಅಂಕೆಯ ಗಾಳ ಮುಟ್ಟೆ 


ಲ೭೪ಂ 


ಸೋರ್‌, ಜೋರು (ನಾ). ೧. 


ಸೋರ್‌ 


ಕಂದುವುವೆಸಟೊರ್ಮೆ ಪೀರಲೊಡಮಾಗಳೆ ಸೋರ್ವುವು ಕಂಪು (ಆದಿ ೧೧-೧೨೦); 
ನೆಗಲ್ಬ ತಪದೊಂದು ಮಹೋದ್ಕೋಗದ ಸುದ್ಯಾನಂ ನಿಂದಾಗಡೆ ಸೋರಲ್‌ 
ತಗುಳ್ಲುಮಘವಿಷಯಂಗಳ್‌ (ಜೀವಸಂ. ೧೭೩-೨೦); ಎಜಿಗುವ ತುಂಬಿವಿಂಡಗಿಯೆ . , . 
ಬಾಂದೊಣಿದಲೆಯಂ ಕನಲ್ಲು ನಡೆತಂದು ಬಸಂತನ ಸೊರ್ಕು ಸೋರ್ವಿನಂ ಮುಂದೆ 
ಎಂದು (ಕಬ್ಬಿಕಾ ೩೧೧): ೫. ಜೋಲು; ಜೋತುಬೀಳು; ನೇಲು : "ನನೆವಲ್ಲಿ 
ಜೋಲ್ಲುದಜೊಳಂ . . . ಸೋರೆಂಬ ಶಬ್ದ'' (ಶಬ್ದಮಂ. ೧೦೪); ಸೋರ್ಮುಡಿ 
ಸೋರ್ದು ಪಿಂದಲೆಯೆ (ಕಾವ್ಮಾವ. ೮೨೩). ೬. (ಸಡಿಲವಾಗಿ) ಜಾರು; ಕಳಚಿ 
ಕೊಳ್ಳು -: ಕೊಂತಂಗಳಿಂದಮಿಟ್ಟಿಗಳಿಂದಂ ಕರುಳ್ಗಳಂ ಸೋರೆ (ಪಾಠಾಂ. ಸುರಿಯೆ] 
ಕುತ್ತುವುದು೦ (ವಡ್ಡಾರಾ. ೯೬-೨೮); ಅರೆಗಟ್ಟಿ ತುರಿಪದಿಂ ಪರಿತರೆ ಮೇಖಲೆ ಸೋರ್ದು 
ಕಾಲ್ಗೆವರೆ (ಶಾಂತಿಪ. ೬-೧೦); ಸೋಂಕಲೊಡಂ ನಿಶಾತರುಣಿಯಂ ಶಶಿ ಸೋರ್ದುದು 
ಸಂಜೆ ಸೀರೆವೋಲ್‌ (ಲೀಲಾವ. ೨- ೬). ೭. ಸೊಕ್ಕು ಇಲ್ಲವಾಗು; ಮದವು ಅಡಗಿ 
ಹೋಗು : ""ಸೋರ್‌ - ಗಲನೇ, ಗರ್ವಹೀನೇ ಚೆ'' (ಶಮಧಾ?. ಜೋರು, : ೨. 
ಜೋರುತ್ತಿರುವ ನೆತ್ತರಿನಲ್ಲಿ ಜೋಡುಗಳು ನೆನೆದವು (ಮುಂಬಯಿ. ೬-೨೯೮). ಸೋರು, : 
೧. ಶೃಂಗಾರದ ಸುಧೆ ಸುರಿಸುವಂತಾ ಕುಚಾಗ್ರಂಗಳಿಂ ನುಣ್ವನಿಟಂದಲ್‌ ಸೋರೆ 
(ಕುಸುಮಾ. ೫-೧೫೮); ಚಾರಿವರಿದು ಚಂದ್ರಸುರದ್ದೇನು ಕೂರ್ತು ಚಕೋರವತ್ಪಗೆ 
ಮೊಲೆಗುಡಲು ಪೂರಿಸಿ ಕಡೆವಾಯೊಳಳಿವ ತಣ್ಣನೆ "ಸೋರಿತು ಬೆಳ್ಲಿಂಗಳಿಳೆಗೆ 
(ಷೋಷತ. ೧೬-೫೫); ಆನಂದಾಮೃತರಸ ಸೋರೆ ನೆರ್ತಿಸು, ತಾಯೆ (ಅನಿಕೇ. ೧-೬). 
೨. ಚಂಡಪಿಳ್ಳೆಯ ಮೆಯ್ಕನಕ್ಕಆೌಂ ನೆಕ್ಕುತ್ತೆ . : : ಕಆೆದವಲ್ಲಿ ಲಿಂಗದ ಸಾರೆ 
ಮೃಡಭಕ್ತಿರಸಧಾರೆ ಎಂಬಂದದಿಂ ಸೋರೆ (ಚಂಡೆ!ರ. ` 0೬-೧೨); ಕಂಬನಿಗಳಾಲಿ 
ಯೊಳೀಡಿಟೌದು ಸೋರಿದವು (ಕುವ್ಮಾಕ. ೧೪-೧೦): ಸೋರುವಾನಂದಾಶ್ರುಪುಳಕದ 
ಪೂರಣದಲೆತ್ತಿದನು ಪವನಕುಮಾರಕನ ಮಸ್ತಕವ : ನಲೆದೊಲಿದಬುಜಭವಸೂನು 
(ತೊರರಾ. ೫-೯-೮). ೩. ಸೋರುತಿಹುದು ಮನೆಯ ಮುಳಿಗಿ ದಾರು ಗಟ್ಟಿ ಮಾಳ್ಬರಿಲ್ಲ 


"`` (ಶರೀಫ. ೧೯-೩); ಪೆಟ್ಟಿಗೆ ಒಡದು ಡಬ್ಬಿಗಳಿಗೆ ಧಕ್ಕಿ ಹತ್ತುತ್ತದೆ ಮತ್ತು ಎಣ್ಣೆಯು 


ಸೋರಹತ್ತಲು ರೇಲುವೆಕಂಪನಿಯವರು ತಕ್ಕೊಳ್ಳುವದಿಲ್ಲ (ಮುಂಬವ್ಕಾ. ೩೯ ಪ್ರಸ್ತಾವನೆ). 
೪. ಕಮಳದ ಸೊಕ್ಕು ಸೋರೆ . . . ಭಾನು ಪಶ್ಚಿಮಪಯೋಧಿಯೊಳೊಯ್ಕನೆ 
ಮೆಯ್ಕನಿಕ್ಕಿದಂ (ಪುಣ್ಮಾಸ್ರ. ೧-೧೧೫); ಭೂರಿಚಿಂತೆಯ ಬಟ್ಟು ತನ್ನ ತಾ ನೋಳ್ಪಾಗ 
ಸೋರುತಿರ್ದುದು ಕರ್ಮರಜಸು «ಭರಚ. ೧೫-೧೨೦): ಹಗಲೇರಿ ಹಗಲಿಳಿಯುತಿರುಳಾ 
ಗಿರುಳು ಹೋಗಿ ಕಾಲಜೀವನ ಸೋರಿದುದು (ಚತ್ರಾಂಗ. ೬೪-೧೫೩). ೮. ಕುಗ್ಗು; 
ಕುಸಿ: ಕಲಹ ಜಯಿಸದೆಂದು ಕಂಡೆದೆಯೊಳು ಸೋರಿ ತಲೆಗುಸಿದನು (ರಚ. ೨೪: ೩೦). 
"'ಜೋಲ್‌,' ಪರಾ. 

ಹೂಟ 2 ಗುಟ್ಟು ಮುಂತಾದುವು NG - ಹೊರಬರು: 
ಬ್ರಿಟಿಷರು ತಮ್ಮ ಮಿಲಿಟರಿಬಲದಿಂದ ಆ ಯೋಜನೆಗೆ ಸಹಿ ಹಾಕುವಂತೆ 
ಸುಲ್ತಾನರನ್ನು ಒತ್ತಾಯಗೊಳಿಸಿರುವರೆಂದೂ ಸುದ್ದಿ ಸೋರಿ ಬಂದಿದೆ (ಎಆಗ್ನೇ. ೧೧೧). 
ಸೋರುಹಾಕು ಎ (ನೆನೆಹಾಕಿದ ಧಾನ್ಮ, ಬಟ್ಟೆ ಮುಂತಾದುವುಗಳ) ನೀರು 

ಸೋರಿಹೋಗುವಂತೆ ಮಾಡು : ನನೆ ಹಾಕಿರುವ ಕಡಲೇಬೇಳೆಯನ್ನು ಮೊದಲು 


ಸೋರುಹಾಕು, ಆಮೇಲೆ ತಿರುವಿ ಕೊಡುತ್ತೇನೆ (ರೂಢ). 


(ದೇ. ತಮಿ. ಪರ್ಜಿ. ಗಡಬ. ಚೋರ್‌; ಮುಲ. ಚೋರ್‌, ಚೋರು; 
ತುಳು. ಸೋರು, ತೋರು; ಕೊಡ. ತೊರಿ; ತೆಲು. ತೊರಗು, ತೊರುಗು) 
ಹನಿಯುವಿಕೆ; ತೊಟ್ಟಿಕ್ಕುವಿಕೆ: (8) 
೨. (ದ್ರವ ಮುಂತಾದವು ತೂತಿನ ಮೂಲಕ) ಹರಿದು ಹೋಗುವಿಕೆ: (6. 
ಜೋರ್ಮು : ೩. (ರಕ್ತ, ಕಣ್ಣೀರು ಮುಂತಾದುವುಗಳ) ಸುರಿತ; ಧಾರೆ: 
ಹಾಜೌ್‌ದವು ಗಲೌ್‌ಸಹಿತ ದೇಹವ ಡೋಜುಗಳೆದಂಬುಗಳು ನೆತ್ತರ ಜೋರು ಮಸಗಿತು 
ಕೂಡೆ ಜಾಜಿನ ಗಿಲಯ ರೌಕುಳದ (ಕುವ್ಮಾದ್ರೋ. ೧೬-೩೬). ಬರಿತ ಕಿವಿಗಳಲ್ಲಿ 
ಗುಗ್ಗೆವೊಅತೆ ಕಣ್ಣಿನಲ್ಲಿ ಜೋರು (ಸುಸಾರ. ೬೨-೩); ಆಡೆ ಏತಕೋ ಕಂದ ಜೋರು 
ನಿತ್ತಿತೆ ? (ಹಬ್ಬರ. ೪. ೧೭೮). ೪. ಹೊರಬರುವಿಕೆ; ಹೊರಸೂಸುವಿಕೆ : ಹಾಯ್ದ 
ಕರುಳಿನ ಮಿದುಳ ಜೋರಿನ ತೊಯ್ದ ರಕ್ತಾಂಬರದಿ ತಾನಿರಲು (ಕುವ್ಮಾಕ. ೮-೪೧); 


ಸೋರಣ 


ಗದೆಯ ಹೊಯ್ಲಲಿ ನರಳ್ವ ವೀರರ ಮಿದುಳ ಜೋರಿನ ಜೊಂಡೆ ಜೋಡಣೆಯ . . . 
ರೋಂಪಿಸಿ ಕೆರಳ್ವ ಭಟರಟ್ಟೆಗಳಲೆಸೆದುದು ಕೂಡೆ ರಣಭೂಮಿ (ಕುವ್ಮಾಕ. ೧೫-೩೩). 
[ಆ ಸೋರ್‌) 

.ಸೋರಣ (ನಾ). ಸೋರುವಿಕೆ : ""ಸೋರಣಂ . . . ಹುಣ್ಣ ಸೋರ್ತೆಯುಂ'' 
(ಕಾಶಕ್ಯ, ೨೨೩); ನಿತ್ಯ ಸೋರಣ ಸುರಿವುದಕಾರಬೆಯೆರಡು ಹೊತ್ತು ಮೈದೊಳೆಯುತ್ತ 
ಲಿರಲು (ಬಜ್ಜರಾ. ೭-೧೪). [ಸೋರು, (ಆ ಸೋರ್‌) + - ಅಣ] 

ಸೋರಾಟ “ಸೊರಟ' ನೋ. 

ಸೋರಿಕೆ (ನಾ). ೧. (ದ್ರವ, ಅನಿಲ ಮೊದಲಾದುವು) ಸೋರಿಹೋಗುವಿಕೆ : 
ಅಡಿಗೆ ಅನಿಲಗಳ ಸೋರಿಕೆಯಿಂದ ಅನೇಕ ಅಪಘಾತಗಳು ಸಂಭವಿಸುತ್ತವೆ (ರೂಢಿ). 
೨. (ಆಲಂ) (ಹಣ ಮುಂತಾದುವು) ಅಪವ್ಮಯವಾಗುವಿಕೆ: 
ಉನ್ನತಮಟ್ಟದಲ್ಲಿ ನಡೆಯುವ ಹಣದ ಸೋರಿಕೆಯನ್ನು ತಡೆಗಟ್ಟುವವರೆಗೆ ನಮ್ಮ 
ದೇಶದ ಆರ್ಥಿಕಮಟ್ಟ ಸುಧಾರಿಸಲು ಸಾಧ್ಯವಿಲ್ಲ (ರೂಢಿ). 

(ಜೋರು, (ಆ ಸೋರ್‌,) 4 - ಇಕೆ) 

ಸೋರಿಸು, ಜೋರಿಸು (ಕ್ರಿ). ೧. ಸುರಿಸು; ಬೀಳುವಂತೆ ಮಾಡು: ಬಾನ್ನಡರ್ದನಾ 
ಮುನಿ ಮತ್ತಂ ಧಾರಾಕಾರದೆ ನೀರಂ ಸೋರಿಸಿದಂ ಸುತ್ತಲಲ್ಲಿಯಾಶ್ರಮಪದದೊಳ್‌ 
(ಹೌನಂದ . ೧-೩೧). ೨. ಇಲ್ಲವಾಗಿಸು; ಹೊರಟು ಹೋಗುವಂತೆ ಮಾಡು: 
ನೀರು ಬೆಟ್ಟವ ಕೊಟ್‌ವಂತೆ ರಾಯನ ಧ್ಯಾನವಾರಿ ಭೇದಿಸಿ : ಕರ್ಮಗಿರಿಯಾ 
ಸೋರಿಸುತಿರ್ದುದು (ಭರಚ. ೧೮-೪೧). ಜೋರಿಸು : ೧. ಸೋರಿಸುತ ರುಧಿರಮಂ 
ಜೋರಿಸುತ ಕರುಳನಸುರಾರಿ ಶರಪಾತಘಾತ . . . ಮೈಗರೆದು ಖಡಿಖಂಡಗಳನುತ್ತರಿಸಿ 

(ಸೋಲ್‌, + - ಇಸು) 


15 


ಬಿತ್ತರಿಸುತ (ಜಿನಮು. ೨೯-೩೦). 
ಸೋರು "ಸೋರ್‌, ' ನೋ. 
ಸೋರು, "ಸೊರೈ' 'ನೋ.' 
ಸೋರುಗಂಡಿ (ನಾ. (ಕೊಳಚೆಯ) ನೀರು ಹರಿದು ಹೋಗಲು ಮಾಡಿರುವ 

ರಂಧ್ರ ,- ತೂತು : ಮುಂದೈದಿ ತುಡುಕಿ ಸಜ್ಜೆಗಳಡರಿ ಸೋರುಗಂಡಿಯೊಳಿಳಿದು 

ಮಲಗಿ ನಿದ್ರೆಯೊಳಿರ್ಪರ ಸಡಗರಂಗಳ ನೋಡಿ . . - ವಾತಾಯನದ ಮಾರ್ಗವಿಡಿದು 
ಪೂರಮಟ್ಟನು (ವೆಂಕಾರಾ. ೫-೩-೨೩); ಮೂವರು ಖೈದಿಗಳು ಸೋರುಗಂಡಿಯ 
ಗಬ್ಬುನಾತ ಹೊಡೆಯುತ್ತಿದ್ದ ಮರದ ತೊಟ್ಟಿಯ ಮಗ್ಗುಲಲ್ಲಿದ್ದ ಮುಂಗೋಣೆಯಲ್ಲಿ 
ಬಿದ್ದಿದ್ದರು (ಪುನರು. ೫೪೯). (ಸೋರು, (ಇ ಸೋರ್‌) *- ಕಂಡಿ) 
ಸೋರುಗಣ್ಣು (ನಾ). ೧. ನೀರು ಸುರಿಸುವ ಕಣ್ಣು: ಹಾರುವೆರಡೆತ್ತಾಗಿ 
ಹೋರುವ ಮಗನಾಗಿ ಸೋರುಗಣ್ಣಾಕೆ ಸೊಸೆಯಾದರಾ ಮನೆಗೆ ತೂರುವರು ಮಣ್ಣ 

(ಸರ್ವಜ್ಞ. ೧೭೫೩). ಪಿ. ಕಣ್ಣಿನಲ್ಲಿ ನೀರು ಸುರಿಯುವ ಒಂದು ಬಗೆಯ 

ರೋಗ: ಈಗ ಬಂದಿರುವ ಡಾಕ್ಟರು ಸೋರುಗಣ್ಣಿಗೆ ಒಳ್ಳೆಯ ಚಿಕಿತ್ಸೆಯನ್ನು 

ಮಾಡುತ್ತಾರೆ (ರೂಢ). (ಸೋರು, (ಆ ಸೋರ್‌,) 1 ಕಣ್ಣು (ಆ ಕಣ್‌)) 

ಸೋರುಪ್ಪು (ನಾ). ಒಂದು ಬಗೆಯ ಖನಿಜ - ಕ್ಷಾರ; ಪೆಟ್ಲುಪ್ಪು : ""ಅಕ್ಷ - 
ರುಚಕ ಎ ಸೋರುಪ್ಪು'' (ಗಂಗಾಮ. ೨೧): ನೆಲದೊಳಗೆ ಸುಂಬಳಕಾರ ತುತ್ಮ 
ಇಂಗಳೀಕ ನವಸಾಗರ ಸೋರುಪ್ಪು ಗಂಧಕ ಮುಂತಾದ ವಿಷರೂಪ ಕ್ಲಾರಾದಿಗಳಿರುತ್ತವೆ 

(ಸೋರು (P « ಪಾರ, ಶೋರಾ; ಹಿಂ. ಶೋರಾ, ಸೋರಾ; 
ಮುರಾ. ಸೋರಾ./ತೆಲು. ಸೋರು," ಸೋರುಪ್ಪು) * ಉಪ್ಪು] 

ಸೋರುಬಿಡು "ಸೊರೆಬಿಡು' ನೋ. 

ಸೋರುಮುಡಿ "ಸೋರ್ಮುಡಿ' ನೋ. 

ಸೋರೆ, "ಸೊರ್ಮೆ' ನೋ. 

ಸೋರೈ, ಚೋರೆ, ಸೊರೈ (ನಾ). ಒಂದು ಬಗೆಯ ಹಕ್ಕಿ : ಶಕುನಿ ಕಂಕಂ 

ತೊಂಡಿಗಂ ಸೋರೆ ತಿತ್ತಿರಿ ಕೋಕಂ ಪಿಕಳಂ ಬಕಂ ಶಿಖಿ ಶುಕಂ (ರಾಜಶೇ. ೫-೫೯); 

ಗರುಡಂ ಗೀಜಗನಂಚೆ ಸೋರೆ ಪಿಕಳಂ (ಯಾದಚಂ. ೪-೪೬); ಹಂಗ ಟಿಟ್ಟಿಭ ಸೋರೆ ೨ ಘೂಕ 

ಗೊರವಂಕ (ರುಕ್ಕಾಂಗ. ೧೦-೫). ಚೋರೆ, : ಗದ್ದೆಯಲ್ಲಿ ಕುಳಿತಿದ್ದ ಕೆಲವು 'ಟೋರೆ | 45 

ಹಕ್ಕಿಗಳು ಹಾರಿದುವು (ಕಾನೂರು. ೮೯); ಹೋರೆ ಗುಬ್ಬಳಿಸಿತ್ತು ಅತ್ತ ಕೆಂಬೂತಂ 


25 


35 


(ಮುಂಬಯಿ. ೫-೧೫೭). 


ಷಸ ಗಹ ಭಾಸುರ ಸಾಸ ಧಾರಾ ಜ್ರ — = ಸು 


೮೭೪೧ 


ಸೋರ್ಚು 


ಪಾರಿತು ಪೊದೆಯಿಂದಿತ್ತ (ಅನಿಕೇ. ೪೯-೭). ಸೊರ: ""ಭೀಷಣಃ - ಕುಂದುರುಷ್ಕ 
ಸೊರೆಯ ಹಕ್ಕಿ'' (ಓಹಪಧಿ. ೧೧೧). 

ಸೋರೆಕಾಯಿ 'ಸೊರೆಗಾಯ್‌' ನೋ. 

ಸೋರೆಗಾಯಿ "ಸೊರೆಗಾಯ್‌' ನೋ. 

ಸೋರೆಗುಂಡಿಗೆ (ನಾ). ಸೋರೆಬುರುಡೆಯ ಪಾತ್ರೆ: ಸುರುಚಿರಮಪ್ಪಾ ಸಿದ್ಧ 
ರಸಮನೀ `ಸೋರೆಗುಂಡಿಗೆಯೊಳು ತುಂಬಿ ಕರತಳವ ಸೋಂಕಿಸದೀ ಹಗ್ಗಕೆ ಭರದಿಂದ 
ಕಟ್ಟಿಯಲುಗಲು (ನೇಮಿಸಂ. ೧೦-೨೧೧). (ಸೋರೆ, (ಆ ಸೊರೈ) *- ಗುಂಡಿಗೈ! 

ಸೋರೆಬುರುಡೆ (ನಾ). ತಿರುಳನ್ನು ತೆಗೆದು ಒಣಗಿಸಿದ ಸೋರೆಕಾಯಿ; ೫ 
ಗಿಡದಲ್ಲಿ ಬಿಟ್ಟ ಸೋರೆಯ ಕಾಯಿಗಳನ್ನು ಕೀಳದೆ ಹಾಗೆಯೇ ಬಿಟ್ಟರೆ 
ಬಲಿತು ಬುರುಡೆಗಳಾಗುತ್ತವೆ. ಈ ಬುರುಡೆಗಳನ್ನು ಭಾಗಮಾಡಿ 
(ಭಿಕ್ಷಾ) ಪಾತ್ರೆಯಂತೆ ಉಪಯೋಗಿಸುತ್ತಾರೆ. ಹಗುರವಾಗಿದ್ದು ತೇಲು 
"ವುದರಿಂದ ದುಂಡುಕಾಯಿಗಳ ಬುರುಡೆಗಳ ಸಹಾಯದಿಂದ ಈಜು 
ಕಲಿಯುತ್ತಾರೆ. ದುಂಡು, ಚಪ್ಪಟೆ ಬುರುಡೆಗಳನ್ನು ಏಕನಾದ, ಕಿನ್ನರಿ, ವೀಣೆ 
ಮೊದಲಾದ ವಾದ್ಮಗಳಿಗೂ ಉಪಯೋಗಿಸುತ್ತಾರೆ : ಮರದ ಪಾತ್ರೆ... 
ಸೋರೆಬುರುಡೆ, ತೆಂಗಿನ ಕರಟ ಮುಂತಾದ ಪಾತ್ರೆಗಳಲ್ಲಿ ಭೋಜನವನ್ನು ಮಾಡಿದರೆ 
ದಾರಿದ್ರ್ಯ ಉಂಟಾಗುವುದು (ಸಕವೈ. ೪೯); ಆ ವನದ ಆಚೆ ಒಂದು ಸೋರೆಬುರುಡೆಯಲ್ಲಿ 
`ಹಾಲು ಇಟ್ಟಿರುವುದು (ದೇಶಾಂಕ. ೧೪) ; ಕೆರೆಯ ನೀರಿನಲ್ಲಿ ದಾರಿಕಾಣುವುದಕ್ಕಾಗಿ 

; ದೀಪಗಳನ್ನು ಸೋರೆಬುರುಡೆಗಳಲ್ಲಿ ಹತ್ತಿಸಿಕೊಂಡು ಬರುತಾ ಇದಾರೆ (ಪೇಟೆಮಾ. ೫೨). 

(ಸೋರೆ, (ಆ ಸೊರೈ) + ಬುರುಡೆ] 

ಸೋರೆಬುರುಡೆಮರ (ನಾ). ಒಂದು ಬಗೆಯ ಮರ : ಸೋರೆಬುರುಡೆಮರ, 
ಸನ್ಮಾಸಿಬಕ್ಕರೆ (ಮೈಔಗಿ. ೨೫-೪೬೭). [ಸೋರೆಬುರುಡೆ 3- ಮರ] 

ಸೋರೆಮಟಿ "ಸೋರೆಮಡಿ' ನೋ. 

ಸೋರೆಮಡಿ, ಸೋರೆಮಟಿ (ನಾ). ಒಂದು ಸ್ಥಳದ ಹೆಸರು : ಸೋರೆಮಡಿಯ 
ಕಾಳೆಗದೊಳ್‌ . . . ಪಲವುಂ ಕುದುರೆಯಂ ಮಾನಸರುಮಾನಿಖಿದು ಬಿಲ್ಹೂಡೆ 
(ಸೌಇಇ. 1%-, ೧೧-೬;ಸು. 9ನೆಯ ಶತ). ಸೋರೆಮಟಿ : ಮಹಾರಾಜರು/[0। ಬಾಣರಸರುಂ 
ಸೋರೆಮಟಿ ಕೋ!ಟ್ರೆ10(ಕೋಟ್ಟೆ) ಯಿಟ್ಟಲ್ಲಿ - ಪಾಟ್ಕಿರ ಅಣ್ಣರ್ಕ್ಯಲ್‌ 
ಪುನ್ನಣಿಮಾಣಿಯಿಅಿದು ಬೀಟ್ತಿನ್‌ (ಎಇ. 201೪. ೧೯೧-೫: ಸು. 885). (7) - 

ಸೋರೆಮೊಗ (ನಾ). (ಆಲಂ) ಸೊಟ್ಟಮುಖದವನು; ವಿಕೃತಸ್ವರೂಪ 
ದವನು: ಯಮನೆಂಬ ಸೋರೆಮೊಗಂ ಬಂದು ಮುಳುಗಿಸಲ್ಪನ್ಮಜಳಧಿಯೊಳ್‌ 
ದೇಹಬಹಿತ್ರಮದೊಡೆಯೆ (ಸಮಪ. ೧೩-೬೬) (ಸೋರೆ, ? 4 ಮೊಗ 

ಸೋರೊಡೆ (ಕ್ರಿ). (2) : ಸೋರೊಡೆದ ಕೈಯಿದನೆ ಕುಚಭಾರಂ ಬಿಟ್ಟೆಬ' 
ಬಾಟ್‌ ಪೊಂಬಾಲ್‌ಗೆ ತಳ್ತೋರಂತಡರ್ದಡಕೆಯ ಸಸಿ ಸೀರೆಯನಭಿನಯಿಸುವಂತಿರೇ 
ನೊಪ್ಪಿದುದೋ (ಲೀಲಾವ. ೧೬-೭೩). (+ ಒಡೆ) 

ಸೋರೋಡು (ನಾ). ತೂತುಗಳಿಂದ ಕೂಡಿದ ದೋಣಿ: ತೋರವಹ ಬಲುದೆಪ್ಪವರೆ 
ಮನ ಹಾರಿ ಸೋರೋಡಂ!ಪಾಠಾಂ. ಸೊರೆಯೋಡಂ। ಪಿಡಿದು ತಾಂ ಪಾರವೆಯ್ದುವೆನೆಂಬ 
ವನವೊಲು (ಬಸಪು. ೬೦ ೪೬). [ಸೋರು (< ಸೋರ್‌, ) + ಒಡ್ಡು (< ಓಡ) 

ಸೋರ್ಗುರುಳು (ನಾ). ಸಡಿಲವಾಗಿ ಕಟ್ಟಿದ ತುರುಬು; ಅಳ್ಳಕವಾದ ಮುಡಿ: 
ಸುಳಿಗುರುಳು ಸೋರ್ಗುರುಳು . . . ಅಳಿಗುರುಳು ನಿರಿಗುರುಳು ಸುಕ್ಕು 
ಸೊಗಯಿುಪಗುರುಳು (ನವಮೋ. ೨೪-೧೮). [ಸೋರ್‌ + ಕುರುಳು, (< ಕುರುಳ್‌, ೫ 

ಸೋರ್ಚು (ಕ್ರಿ). ೧. ಸೋರಿಹೋಗುವಂತೆ ಮಾಡು; ಸೋರಿಸು ; "ಸೋರ್ಚು- 
ಗಲನೇ (ಸೋರಿಸು)'' (ಶಮಧಾ); ಕೈಗೆ ತೊವಲುಲ್‌ಯಲಗುರ್ವಿಸಿದುದು ತೀವಿದ 
ಗುಳ್ಳೆಯ ಪಸುಂಬೆಯಂ (ಸೋ॥(ಪಾಠಾಂ. ಸ9]ರ್ಚಿದಂತೆ, ತನು ಕೀಚಕನಾ (ಪಂಪಭಾ. 
೮-೭೭). ೨. ಹೊರಬರುವಂತೆ ಮಾಡು : ಉರ್ಚಿ ಕೆಲಬರನುತ್ತುರಾಗ್ರಹತಿಯಿಂ 
ಕರುಳ ಸೋರ್ಚಿ ಕೆಲಬರನು . . . ವಾಲಾಗ್ರದಿಂದಿರದೆ ಬಾರ್ಚಿ ಕೆಲಬರನಿಂತು 
ಪುಂಗವಂ ಭಂಗವಂ ಮಾಡುತೈತರುತಿರ್ದನು (ಚಿಬಪು. ೪೪-೧೯). 

(ಸೋರ್‌, 4 - ಚು] 


ಸೋರ್ಮುಡಿ ೮೭೪೨ ಸೋಲ 


ಸೋರ್ಮುಡಿ, ಸೋರುಮುಡಿ (ನಾ). ಸಡಿಲವಾದ ಮುಡಿ; ಅಳ್ಳಕವಾದ | 
ತುರುಬು : ಬಾಡಿದ ಪೂಮಾಲೆಯೊಡನೆ ಬಬಲ್ಲ ಸೋರ್ಮುಡಿಯುಂ ಅಡಿಗಡಿಗೆ | 
ತಡತಡವಪ್ಪ ನಡೆಗಳುಂಬೆರಸು . . . ಏನಜಾನನೆಯರ್‌ ಎಳಾಸವನಮಂ ಪೂಕ್ಕರ್‌ 
( ಅಬಪು. ೧೧-೭೦ ವ): ಸುಟ್‌ಗುರುಳ್ಳೇರ್ಮುಡಿ ನೋಡಲ್ಲಾಡೆ ಸೊಗಯಿಕುಂ 
ದ್ರೌಪದಿಯಾ (ಗದಾಯು. ೮೪-೫೧೫; ಸುದತಿಯಾನನಕಂಘ್ರ, ಮೇಲ್ಲುಡಿಗಧಿರ is 


| ತೇಚೋರೂಪಪಾವಕಂ ಕಣ್ಣೊಳುಳ್ಳೆ ಕಾಡದೆ ಸೋಲ್ತಂದುಪಸಂಹರಿಸುತೆ (ಶಾಂತಿಪು. 
| ೪-೧೧); ಮದನಂಗಂಜುವ ಯೋಗಿಯೇ .. . . ನಟನದೊಳ್‌ ಸೋತೋಡುವಳ್‌ 
| ಸೂಳೆಯೇ (ಸೋಮೇಶ. ೭೮). ೫. ಕಡಮೆಯಾಗು; ಕುಂದು : ಎನಸುಂ ಮಾನೇಕ್ಷಣಂ 


ಸೋಲದ ರಸದೊದವಿಂ ಸೊರ್ಕಿ ಬೆಂಡೇಟ್ವಿನಂ ನಚ್ಚಿನ ಮುಗ್ದಾಲಾಪವಿಂಪಂ ಕಣ್‌ದು 
(ಕಾದಂ. ೫೨೩). ಸೋಲ್ಕು : ೧. ಸೋತ ಬಲ ಸಂವರಿಸಿಕೊಂಡುದು ಪೂತುರೇ 


ಸೋರ್ಮುಡಿಗುನ್ನತಸ್ತನ . . . ರದನಗಳಿಗುತ್ತುಂಗಕಟಿ ನೆಟ್‌ ಹೆದಲ್‌ದಪುವು (ಕುವ್ಮಾದ್ರೋ. ೧೫-೨೫); ತುಂಗ ಚಂಗಳ್ಳಾಧಿಪನು ಕದನದೆ ಸೋತು ಕಂಗೆಟ್ಟು ಕಾಣಿಕೆಯಿತ್ತ 
(ಬೀವಂಚ. ೨-೬೨). ಸೋರುಮುಡಿ: ಸೋರುಮುಡಿಯಾಕ್ಗೆ ಗೊರವನ ನೆರೆದಳು ಮಂಗಳಗಜಶಾಲೆ . . . ಒಪ್ಪಿದುದು (ಕಂನವಿ. ೬-೩೦); ಪಾಲಿಸುವ ಹರಿಯು ತಾ 
(ಅವಚಂ. ೨೬-೧೧೧); ಒಪ್ಪಿಡಿನಡುವಿನ ಸೋರುಮುಡಿಯ . . . ಜಡಿವ ಜಘನದ 'ಸೋಲನೆಂದೆನಬೇಡ ಶೂಲಿ ತಾ ಮಗನ ತಲೆ ಜಿಗುಟೆ ಹರಿಯೇಕೆ ಪಾಲಿಸದೆ ಹೋದ 


ಮೆಲ್ಲಡಿಯರಾರತಶಿಗಳ ಪಿಡಿದು ನಿವಾಳಿಸಲು (ಭೈರವೇ. ೨-೬೫); ಅಡ್ಕ 4 ಮುಡಿಯ | 
ಸೋರುಮುಡಿಯ ಸೊನ್ನಾರದ ದೊಡ್ಡಮುಡಿಯ ತೆಕ್ಕೆದುಬುಬ ಸಡಾ ಹು ಬ 
ಬಿಟ್ಟು ಬೇಸಜು ಮುಡಿಗಟ್ಟಿ ಖಡ್ಡಳಿದೆಯ್ದಂದರೊಸೆದು (ಭರಟಿ. ೧೬-೨೪). 
(ಸೋರ್‌, * ಮುಡ್ಡಿ) | 


ಸೋರ್ಮೊನೆ (ನಾ). ೧. (ಕುಚದ) ಸೋರುವ ತುದಿ, - ತೊಟ್ಟು : ಎಲ್ಲು (ಕುವ್ಮಾಸ. ೧೪-೫೫); ಜೂಜಿನಲಿ ಪುಷ್ಕರಗೆ ರಾಜ್ಯವ ಸೋತು ನಳಭೂವರನು ನಿಜಸತಿ 
ಪೊಜಪೊಣ್ಮಿದ ಸೋರ್ಮೊನೆಯಪ್ಪ ಚೋಲ್ವ ಮೆ-ಗುತ್ತಿದ ಕೊಟ್ಟ.ಚಂಗಿದ ! ಸಹಿತ ಹೊಅವಂಟನು ಡೆಣಾಂತರಕೆ (ನಳಚ. ೪ ಸೂಚನೆ). ೪. ದುಡಿದು ಮೈ 

[ 
ಕುಚಂಬಡೆದಂದಶುಭಂ ನಿರಂತರಂ (ಲೋಕೋಟ. ೧೧-೫೫). ೨. (7): ದಿನಪಆಯುರ್ದ |15 ಸೋತಿತೆಂದೆನುವಾಗ ಮನ ಪೆರ್ಚುವುದು ನೆನೆದಾತನ ನುಡಿಯ (ಇಂಚಾಪ. ೫೫-೬೫); 


ಸೋತ ದೇಹವನ್ನು ಸ್ವಲ್ಪ ಸಾವರಿಸಿಕೊಂಡರು (ಹೊಸಕ್ತಿ. ೪). ೬. ದಣಿ; ಸಾಕಾಗು: 


| (ಸರ್ವಜ್ಞ ೨೧೫). ೨. ಉನ್ನತಾಸನವಿತ್ತನಬಲಾಜನಂ ಸೋಲೆ (ನಂಬರ. ೩-೭೪); ನಟ್ಟ 
| ದೃಷ್ಟಿಯ ತೆಗೆಯಲಾಜದೆ ಸೋತು ಕೀಚಕ ಪಾತಕವ ನೆನೆದ (ಕುವ್ಮಾಎ ೨-೯); ಮಾನವನ 
| ಮನಸ್ಸು ಸೋಲುವುದು ಸೌಂದರ್ಯಕ್ಕೆ ಬಹುಬೇಗ (ಭಾರದ. ೮0). ೩. ಭೂಪತಿತಿಲಕ 
» ತನ್ನನು ಮುನ್ನ ಸೋಲಿದು ಬಳಿಕ ತನ್ನನು ಸೋತನೇ ಹೇಳೆಂದಳಿಂದುಮುಖಿ 


ಏಕ್ಷೈಗಳಿನಿರ್ಕೆಲನುಂ ಕುರುಡತ್ತ ಣಾಲ್ಲುವೆಖಯನೆ ನಡುವಿರ್ದ ಪನ್ನೆರಡು(ವೊ) | 


ಬಳ್ಳಿದುವೆ(ವ)ಲ್ಲವೆಣ್ನ್ಣ ಸೋರ್ಮೊನೆಗಳ ಸೂಲದಗ್ರದಲು(ರಿ)ಕ್ನಮುಮೆಂದಬ್‌ದಿರ್ದು ಒತ್ತರಿಪ ನಿಬ್ಬಣಿಗರೆಲ್ಲರುಂ ಕಣ್‌ಸೋಲೆ ಭಕ್ತರಂ ಸಾರೆ ನಿಂದಿರಿಸಿ (ಮಾನರ. ದೇ. 
ಬಿತ್ತು(ತ್ತಿ)ನೊ(ಮೊ)ಳ್ತಿನ ಕಣಿಯಪ್ಪ ಅಟ್ಟುಗನ ವಸಾಡಿದ ಸೂತ್ರದ ೧೬೮-೨೪); ಭೀತಿ ಬಿಗಿಡುದು ದಿಟ್ಟತನದನು ಧಾತುಗೆಟ್ಟುದು ನೋಡಿ ಕಂಗಳು ಸೋತು 
ಸೂರ್ಯಸೂಲದೊಳ್‌ (ಅಟ್ಟಮ. ೯-೧). ಸೋರ್‌, 3” ಮೊನೆ] ಮರಳಿದನು (ಕುವ್ಮಾಕ. ೩-೨೫). 

ಸೋರ್ಮೊಲೆ (ನಾ). ಚೋತು ಬಿದ್ದ ಮೊಲೆ : ಅತಿ ಭೀತಿಯಾದಪುದು ಸೂಳೆಯ |20 ಸೋಂತರು, . ಸೋತವರು ಮ ಅಪಜಯ ಹೊಂದಿದವರು; ಪರಾಜಿತ 


ಸೋರ್ಮೂ!ಪಾಠಾಂ. ಬೀಟ್ಮೊ |ಲೆಗಂಡು ಭೂಪತೀ (ಲೀಲಾವ. ೨-೮). 
(ಸೋರ್‌, * ಮೊಲೆ] 
ಸೋರ್ವಿ ಗ ಸೋರುವಿಕೆ : ಸುಖದ ಸೊರ್ಕಿನ ಸೋರ್ವಿಯನಲ್ಕೆ ಪಾಡಿ . 


ರಾದವರು : ಸತ್ಕವಿ ರಾಮಲಕ್ಷ್ಮನಿಗೆ ಸರಿಯೆಂಬ ಕನ್ನಡಕವಿಗಳು ವಾದಿಸಿ ಸೋಂತರಂ 
ತಾಗಿ ಮುನ್ನಿನರೊಲು (ಲಳ್ಷ್ಮಭಾ ೧-೧೭); ಕೃಷ್ಣನ ಸೋಲವದು ಪಾಂಡವರು ಸೋತವರಲ್ಲ 
(ಕುವ್ಮಾದ್ರೋ. ೬-೬೭). ಸೋತ ಪುರು ನ ಸೋತವಳು : ಸೋತ ಪುರುಕಿಗೆ ಸೋರೆಕಾಯಿ 
; ಗೆದ್ದ ಪುರುಕಿಗೆ ಸಕ್ಕರೆಕಾಯಿ (ಗಾದೆ. ಸೋತಾಳಿ ಎ ನಿತ್ರಾಣಗೊಂಡವಳು; 
| ಬಳಲಿದವಳು (7): ಶೀತಾಳು ಕಮಲೋಪವೀತಮೆನಿಸಲಾ ಮೊಗಂ 
ವೇತಾಳಸೋಂಕನನುಕರಿಸಿ ಬರೆ ಶುಭರದಂ ಸೋತಾಳಿಯಂದದೊಳ್ಳೆಡದಳಪ್ರಿಯವಾಣಿ 
If ಶ್ರುತಿಕಲಿತಮೆಂದೆನಿಸಲು (ವಂಕಾರಾ. ೨-೯-೨). ಸೋತು ನುಡಿ 5 ಮಣಿದು 


ಮಾತನಾಡು; ಸಗ್ಗಿ ನುಡಿ : ಸೋತು ನುಡಿವಾ ಹಿರಿಯರಲಿ ಸಂಪ್ರೀತಿಯನು 


ಸೋರ್ವಿಯುಮೆಂಬಂತೆ ಸೊಗಯಿಸೆ ಪಾಡಿ (ಐಓಹಾರ್ನ್‌ ೪ ಇ೪ ಎ). 
(ಸೋರ್‌, + - ವ) 
ಸೋಲ್‌, ಸೋಲು (ಕ್ರಿ). ಸೋತ, ಸೋಲ್ತ (ಭೂತಕೃ), ಸೋತು, ಸೋಲಿದು, 


ಸೋಲ್ತು, ಸೋಲ್ಡು (ಭೂತನ್ಮೂ),. ಸೋಲ್ವ (ಭವಿಕೃ). ೧. ಅಪಜಯ ಸುಜನರಲಿ ನಿರ್ಮಲನೀತಿಯನು . . . ವೈರಿವ್ರಾತದಲಿ ಪೌರುಷವನಧಿಕಜ್ಞಾನಿ 
ಹೊಂದು; ಪರಾಜಯಗೊಳ್ಳು: "'ಸೋಲ್‌ - ಪರಾಜಯೇ'' (ಶಮಧಾ), |30|  ಗಳಲೆಚ್ಚಟ್‌ಕೆಯುಂಟೇ ರಾಯ ನಿನಗೆಂದ (ಕುವಾಸ. ಓರಿಇ. ೧-೪೯); ಸೋತು 
ನಿಶ್ಚಲಪಕ್ಷ್ಮಂ ಸ್ತಿಮಿತತಾರಕಂ ಭುಜಬಲಿ ಕಣ್ಣಳೊಳೆ ತವೆ ಪೀರ್ವವೊಲ್ಡಿಶ್ಚಳತನು ಸುಣ್ಣವಾಗು = ವಿಪರೀತವಾಗಿ ಬಳಲು : ಕೆಲವೇ ಮಂದಿ ಶ್ರೀಮಂತರ 

ಡೆನೋಡೆ ಭರತರಾಜಂ ಸೋಲ್ತಂ (ಆದಿಪು. ೧೪-೧೦೫); ಹರಿ ಸೋಲ್ತಂ ಕರಿಗೆಂಬಿನಂ ಕೈಕೆಳಗೆ ದುಡಿದೂ ದುಡಿದೂ ನೀವು ಸೋತು ಸುಣ್ಣವಾಗಿದ್ದೀರಿ (ಮುಂಗಾಮು. ೧೦೮); 
ಬವರದಿಂ ಗೆಲ್ಬಂತೆ ಪೋರ್ದಾನೆಗಂ ಹರಿಗಂ ನೋಡೆ ಸಮಾನಮೆಂಬಿನೆಗಂ . . . ನರ್ಸುಗಳೂ ಕಾಂಪೌಂಡರರೂ ದುಡಿದು ಸೋತು ಸುಣ್ಣವಾದರು (ದೀಪದ. ` ೯೯). 
ಮೆಚದಂ ಕೃಷ್ಣಂ ಟಲಾಟೋಪಮಂ (ಜಗವ. ೬-೩೪); ತಾರಕಾಸುರನ ಬಾದೆಗಾಅದೆ ! | ಸೋತು ಹೋಗು ಎ ೧. ಅಪಜಯವನ್ನು ಹೊಂದು : ಜೈನರು . . . ಸಾಮಾಜಿಕ 


ಹರಿಬ್ರಹ್ಮೇಂದ್ರುಬಿ ದೇವರ್ಕಳ್‌ ಕಾದಿ ಸೋಲು" (ಗಿರಿಕ್‌. ೨ ಕಥಾಗರ್ಭಂ). | 35 ರಂಗದಲ್ಲಿ ಸೋತು ಹೋಗಿದ್ದರು (ಸಾಹಿಸ. ೧೩೬). ೨. ಮಣಿ; ಸಗ್ಗು : ಮಾತು 

೨. ಪರವಶವಾಗು; ಮೋಹಗೊಳ್ಳು; ಮರುಳಾಗು : ಅಲ್ಲಿಯೆ ಕಣ್‌ ಪಳಂಚೆ | ಬಂದಾಗ ಸೋತು ಹೋದವನೇ ಜಾಣ (ಗಾದೆ). 

ಮನಮಲ್ಲಿಯೆ ಕೀಲಿಸೆ ನೆಚ್ಚು ಮೆಚ್ಚು ತಳ್ತಲ್ಲಿಯೆ ಸೋಲ್ತು ಪತ್ತೆ (ಆದಿಪು. ೨-೪೨); (ದೇ. ॥ ತಮಿ. ತೋಲ್‌, ತೋರ್‌; ಮಲ. ತೋಲ್‌; ಕೊಡ. ಕೋತ. ಚೊಲ್‌; 
_ ಚಂಡಶಾಸನನೆಂಬೊಂ ಮಿತ್ರತ್ವದಿಂ ಪೌದನಪುರಕ್ಕೆ ವಂದಾತಂ ಪ್ರಿಯನಂದೆಯಂ ಕಂಡು | ತುಳು. ಶೋಲ್ಪು, ಸೋದು, ಸೋಲು, ಸೋಲಾವು) 

ಸೋಲ್ಲು ಉಪಾಯಾಂತರದಿಂ ಆಕೆಯಂ ಕೊಂಡು ಪೋಗೆ «ಚಾವುಂಪು. ೧೬೯); ಸೋಲ, ಸೊಲ್ಲ, ಸೋಲ್ಕು (ನಾ). ೧. ಅಪಜಯ; ಪರಾಜಯ : ದೊರೆವೆತ್ತ 

ನೀರೆಲ'ವಳವೆಣ್ಮಣಿಗೊರ್ವ ಪಧಿಕಂ ಸೋಲ್ತು (ಉದ್ಭಟ. ೩-೨೯ ವ). ೩. (ಜೂಜಿನಲ್ಲಿ || ಕಾಳಿಗೆದ ಗೆಲ್ಲದ ಸೋಲದ ಮಾತು ನಿನ್ನೊಳಂ ನರನೊಳಮಿರ್ದುದು (ಪಂಪಭಾ. 


ಒಡ್ಡಿದ ಪಣವನ್ನು) ಕಳೆದುಕೊಳ್ಳು : ನೆತ್ತಮನಾಡಿ ಭಾನುಮತಿ ಸೋಲ್ತೊಡೆ ೧೨-೧೧೪); ಗೆಲ್ಲ ಸೋಲವದೇಕೆ ಸೇವಿಸು ಮೆಲ್ಲಮೆಲ್ಲನೆ ನೀವೆನುತ್ತಂ (ಬಸಪ 
ಸೋಲಮುನೀವುದೆಂದು ಕಾಡುತ್ತಿರೆ ಲಂಬಣಂ ಪಜ್‌ೌಯೆ (ಪಂಪಭಾ. ೯-೬೯), | ೫೯-೧೧); ಸೋಲವುಂಟೇ ವೀರನಾರಾಯಣನ ಭಕ್ತರಿಗೆ (ಕುವ್ಮಾದ್ರೋ. ೬-೭೭). 
ಧಾತ್ರಿಯುಮನೀ ಹುತಾಶನಪುತ್ರಿಯುಮಂ ಬಟ್‌ದೆ ಸೋಲ್ತನಲ್ಲಂ ಜೂದಿಂ ಕ್ಷತ್ರಿಯ ೨. ಆಸಕ್ತಿ; ಮೋಹ; ಪ್ರೀತಿ: ಒಂದೊಂದೆ .ರಸದ ಸೋಲಮದೊಂದೊಂದನೆ 
ತೇಜಮುಮಂ ಯಮಪುತ್ರಂ ರಿಪುಗಂದೆ ಸೋಲ್ಲಂ (ಗದಾಯು. ೧-೬೦); ತಾಂ ಜೂಜನಾಡಿ ಕೊಲ್ಲುಂ (ಆದಿಪು. ೪-೭೩); ಸುದತೀರತ್ನದ ರೂಪಮೆನ್ನ ಬಗೆಗಾದಂ ಸೋಲಮಂ ತಂದು 


ಸಮಂತು ಸೋಲ್ಡು ಸುವರ್ಣಮಾಯದೆ ಪೋಗಲ್‌ (ಉದ್ದಟ. ೧೨-೯೩). | 45 
೪. ಸಾಮರ್ಥವನ್ನು ಕಳೆದುಕೊಳ್ಳು; ದುರ್ಬಲವಾಗು: ಅಪರಾಜಿತಂ 


ತಂದುದು ಕೂರ್ಪ ಂ (ಜಗವಿ. ೧೦-೭೨); ಕಾಲವಲಾ್‌ದು .ಕಲೆಯಜ್‌ದಂತರಂಗದ 
ಸೋಲವಅ್‌ದು . . . ರಸಿಕನನಗಲಿ ಮದಾಲಸಾಂಗಿಯರು ಜೀವಿಪರೆ 


_ಸೋಲಂಬಡೆ 


(ಬರುಸಾಂ. ೨೩-೨೯). ೩. ತಣಿವು; ತೃಪ್ತಿ: ಕಣ್ಣಿತ್ತಂ ಸೋಲಮನೀವ ರನ್ನವಸರಂ | 
ಚಿಲ್ದಾದುದು (ಕಬ್ಬ, ೩೬). ೪. ಜೂಜು, ಪಂದ್ಧ ಮೊದಲಾದುವುಗಳಲ್ಲಿ | 
ಒಡ್ಡಿದ ಪಣ: ವರಸೇನನೆಂಬೊಂ ಜೂದಾಡಿ ಯಕ್ಷಧೂರ್ತನೆಂಬೊಂಗೆ ಸಾಸಿರ 
ದೀನಾರಮಂ ಸೋಲ್ತು ಸೋಲಮಂ ಕುಡಲಾಅದೆ (ವಡ್ಡಾರಾ. ೧೪-೫); ನೆತ್ತಮನಾಡಿ | 
ಭಾನುಮತಿ ಸೋಲ್ತೊಡೆ ಸೋಲಮನೀವುದೆಂದು ಕಾಡುತ್ತಿರೆ (ಪಂಪಬಾ. ೯೬೯): | ೧ 
ಹೇಳಲೇನರ್ಜುನನ ಭೀಮನ ಸೋಲವದು ತಾ ಮೃತ್ಕುವು (ಕುವ್ಮಾದ್ರೋ. ೧೮-೩೦). 
೫. ನಷ್ಟ; ಹಾನಿ: ನಿನಗೆ ಸಾಲಮುಂ ಸೋಲಮುಮುಂಟಪ್ಪುದು (ಜೀವಸಂ. ೧೩೦-೨೨ 


| 
ಹ 
| 
| 
| 
ವು. ೬. ದಣಿವು; ಆಯಾಸ: ಸುರತದ ಸೋಲಗಳೇಸು ಸೋಲದಿ ಮೈಮಜಹೇನು | | 
ಆಲ್‌ಕೆಯನಜ್‌ವವಳಾರೆ ಶಿವರತಿಕೇಳಿಯಲ್ಲಿ (ಅವಗ. ೧೬೭-೮೧೧). ಸೊಲ್ಲ: ೨.| | 
ಕುಸುಮಾವ'ಳಿದೇವಿಯು _ಕೋವಾಲಾಂಗದೊಳ್‌ ನೆಗೆದುಮು. ವಾಡೆ | 10| 
ಘರ್ಮಜಲಬಿಂಮುಗಳೊಳ್‌ ಪೊದಲ್ದಾ!ದಮಾ ಮುದ।ಶ್ರುಗಳರದುಣ್ಮಿದಾ ಮನದ | | 
ಸೊಲ್ಲಮನಾಗಳೆ ಸೂಚಿಪಂದದಿಂ (ಕುಸುಮ. ೧೨-೧೩7 ಸೋಲ್ಕು | 
ಇಂದುಧರಗುಗಯಿಸತೀರದು ಬಂದು ಕೌತುಕದಾಳು ನೆರೆದುದು ಇಂದು ಗೆಲಿದರ ಮುಂದು | | 
ಜಗದಲಿ ಸೋಲೆ ನಿಮಗಿಲ್ಲ (ಕೌಶಿರಾ. ೩೩-೧೧): ಆ ಚಿಣ್ಣ ನಿನ್ನ ಹಲವು ವಿದ್ಯೆಯ 
ಗರುಡಿಯ ಹೊಕ್ಕು ಕಲಿತನು ಗೆಲವುಂಟು ಸೋಲು([ಪಾಠಕಾ. ಲ) ಕೇಳ್‌ ಎನಗೆ 15 5| 
(ಮೋಹತ. ೧೨-೮): ಗೆಲ್ಲು ಸೋಲಿಂಗೆ ಹೋರುವವನಲ್ಲ ಶರಣ (ಅಖಂಡೇ. ೧೩೨-೧೦೩). _ I 
೬. ಥೈಯಮಿನ್‌ನ ಅಭಾವದಿಂದ . . . ಯಾವ ಕೆಲಸ ಮಾಡಬೇಕಾದರೂ ಸೋಲು, : | 
ಬೇಗ ಸಿಡುಕು, ಕೋಪ. ಅತ್ಯಪ್ತಿಯಂದ ಜೀವನ ಬೇಸರವಾಗುತ್ತದೆ (ಗೃಹವಿ. ೩೪). | 
ಸೋಲವನೆತ್ತು ಎ ಪರಾಜಯಗೊಳಿಸು; ಸೋಲಿಸು : ನಎಲ ಸೋಲವನೆತ್ತು. | 
ಮ ಬಂದೆನ್ನ ತಿವಿದ ಸಾಹಸಿಯ ನೋಡೆನುತೆ ವಿವಿಧ ವಿಚಾರದಿಂದೆಜಕೆಯೊಳಿಕ್ಕಲು | 20 | 

ಕವಿದು ಬಿದ್ದುದು ಭೂಮಿಯಲಿ (ಮೋಹತ. ೩೮-೩೨). 
|< ಸೋಲ್‌. / ತಮಿ. ತೋಲ್‌, ತೋರ್‌; ಮಲ. ತೋಲಿ; ತುಳು. ಸೋಲ, ಸೋಪು, 

ಸೋಲು! 

ಸೋಲಂಬಡೆ, ಸೋಲುವಡೆ (ಕ್ರಿ). ೧. ಮೋಹಗೊಳಿಸು; ಪರವಶಗೊಳಿಸು: |' | 
ಚುಂಬನಮೊರ್ಮೆಗೂರ್ಮೆ ತನಿವೆರ್ಚುವುದು . . . ನುಣ್ಣುಡಿಯುಂ ಕಿವಿಗೊರ್ಮೆ 125 
ಗೊರ್ಮೆ ಸೋಲಂಬಡೆಯುತ್ತುಮಿರ್ಪುದವರ್ಗಳ್ಲವಕಾಶಮದುಂಟೆ ಬೇಟದೊಳ್‌ | | 
ಸೋಲುವಡೆ: ೨. ಅಪಜಯವನ್ನು ಹೊಂದು; | | 
ಪರಾಜಯಗೊಳ್ಳು: ಕೃಷ್ಣನ ಪರಾಕ್ರಮದಿಂದ ಸೋಲುವಡೆಯದ ರಾಜನಾರೂ | | 
ಇಲ್ಲಿ ಕಂಡುಬರುವುದಿಲ್ಲ (ವಚಭಾ. ೮೨). [ಸೋಲ + ಪಡೆ] | | 
i 
| 
| 
| 
| 
| 
| 
| 


ಸಕ 


ದ್‌ೆ 
CN) 


20 


(ಚಂದ್ರಪು. ೬೮೪). 


| 
ಸೋಲಕಾರ್ತಿ (ನಾ). ಮೋಹವನ್ನುಂಟು ಮಾಡುವವಳು: ಸೋಲಕಾರ್ತಿಯರ್‌ | 
_ ಕಣ್ಸೋಲಮಂ ಕಾಣ್ಕೆಗೊಟ್ಟು ಮನಮಂ ಮೆಚ್ಚುಗುಡೆಯುಂ (ಅರ್ಧನೇ. ೫-೨ ವ). | 
[ಸೋಲ 4 - ಕಾರ, (ಆ- ಕಾಅ) 4-3 (ಆ - ಇತ್ತಿ)] i 
ಸೋಲಗಿತಿ (ನಾ). ಸೋಲಕಾರ್ತಿ: ಎಲಗೇ ನಿಲ್‌ ತಲೆವಾಲದಾಕೆ | 
ಪಲವಣ್ಣಂಗೊಂಡ ನುಣ್ಣಲ್ಲಿದೇ ನೆಲದೊಳ್ಳುಟ್ಟುಗುಮಾವ ಬೇನೆಗೊಡಲೊಳ್‌ | 
ತೊಟ್ಟಿರ್ವೆ ನೀನುಟ್ಟ ಪೇರೆಲೆಯೇವಾಳೆಯದೆಂದು ಸೋಲಗಿತಿಯರ್ಕೇಳ್ವ ನ್ನೆಗಂ [as 
(ಸೋಲ + - ಗಿತ್ಮಿ (<- ಗಿತ್ತಿ)) | 
ಸೋಲಿಗ (ನಾ). ಗುಡ್ಡ ಗಾಡುಪ್ರದೇಶದಲ್ಲಿ ವಾಸಿಸುವ ಒಂದು ಜನಾಂಗ: 
ಆನೆಯನ್ನು ಗಾಯಗೊಳಿಸಿ ತಮ್ಮ ವಶಮಾಡಿಕೊಳ್ಳುವ ಸೋಲಿಗರಂತೆ . . . ನನ್ನನ್ನು 
ವಶಮಾಡಿಕೊಳ್ಳಲೆತ್ತಿಸುತ್ತಿ ದ್ದಾನೆ (ನಿಶೆಉ. ೨೦೪); ಆನೆಗಳ ivi ಅಟ್ಟಿಕೊಂಡು | 


30 


( ಅಪ್ರತಿ. ೨೫-೧೭). 


ರಂಗನಿಗೆ ಒಬ್ಬ ಸೋಲಿಗ ಹುಡುಗಿಯ ಮೇಲೆ nk (ಸಣ್ಣಕೆ. 1X, ೨). (1 
ಸೋಲದು "ಸೋಲ್‌' ಪರಾ. 
ಸೋಲಿಸು (ಕ್ರಿ). ೧. ಪರಾಜಯಗೊಳಿಸು; ಅಪಜಯ ಹೊಂದುವಂತೆ | 
ಮಾಡು: "ಸೋಲಿಸು - ಅಪಜಯೇ'' (ಶಮಧಾ); ಕುತರ್ಕದಿಂ ಮತ್ಸರಿಪ ಪರವಾದಿ | | 
ನೊಮ್ಮೆಯು ಸೋಲಿಸುವ ಭಾಷೆ (ಬಸಪ ೬-೪), ಅಳುವವರ ನಗಿಸುವುದು | ಆ | 
ನಗುವರನಳಿಸುವುದು ಗೆಲಿದವರ ಸೋಲಿಸಿ ಗೆಲಿಸುವುದು ಸೋತವರನೀ ವಿಪರೀತಗತಿ | | 


೮೭೪೩ 


ಸೋಲ್ತಯಿಸು 


ವಿಧಿಗೆ (ಕುವ್ಮಾಕೆ. ೧೨ ೨-೩): ಹಂಸದ್ರಜನ ಗೆಲ್ಲು ಸೋಲಿಸಿ ಪ್ರಮಾಲೆಯಂ (ಚಿತ್ರಾಂಗ. 
೭೨-೧೯೭೦). ವಿ. ಆಸಕ್ತಿ ಹೊಂದುವಂತೆ ಮಾಡು; ಮೋಹಗೊಳಿಸು; 
ಮರುಳಾಗಿಸು: ಪೊಸತಲರ್ದ ಪದದೊಳುಣ್ಮುವ ಪೊಸಗಂಪಂ ಪಡೆದು ` 
 ಪೊಟ್ತಜ್‌ೊಳ್‌ ಜನಮಂ ಸೋಲಿಸುಗುಂ (ಆದಿಪು. ೧೧-೧೦೯): ಆಡುವ ಕೇಕಿಯ ಭಂಗಿ 
ಲೋಕಮಂ ಸೋಲಿಸುಗು೦ (ಯಶೋಚ. ೩-೩೭); ಹೆಂಗಳ ರೂಪು ಗಂಡರಿಗೆ ಗಂಡರ 


'ರೂಪು ಹೆಂಗಳ ಸೋಲಿಪುದೆಂಬ ಪಾಂಗಲ್ಲವವನ ಚೆಲ್ಪಿಕೆ ಗಂಡುಪೆಣ್ಣಳ ಕಂಗಳ 


ಸೆಚ್‌ವಿಡಿದಿಹುದು (ಭರಚ. ೧-೫೦). ೧ , ೨: ಪಗೆಗಳುಮಂ ಪೆಂಡಿರುಮಂ ಮಿಗೆ 
ಸೋಲಿಪುವವನ ಬೀರಮುಂ ಗಾಡಿಯು೦ (ಕಬ್ರಕಾ. ೪೮). ೩. ತಣಿಸು; ದಣಿಸು: 


ಸೋಲಿಸಿತೆ ಕಣಾ ಮೃತದ ಮಳೆಗಾಲ ನಿನ್ನಯ ಕಿವಿಗಳನು (ಕುವ್ಮಾದ್ರೋ. ೧-೧). 
[ಸೋಲ್‌ + - ಇಸ್ಮು] 
ಸೋಲು, "ಸೋಲ್‌' ನೋ. 
ಚಾ “ಸೋಲ' ನೋ. 
ಸೋಲು, (ನಾ). ಒಂದು ಬಗೆಯ ಸುಗಂಧದ್ರವ್ಯ ಮತ್ತು ಅದರ ಗಿಡ: 
ಪುಷ್ಪ ವನದಲ್ಲಿ ಲಾಮಂಚ ಸೋಲು ಕಮರಕ ಸುರವಾರ ಬೂಂದು ಚಹಾ 
ಕಾಪೀಬೀಜ ಪಚ್ಚದವನ ಮು:ತಾದವುಗಳನ್ನು ಹಾಕಬೇಕು (ಕೃಷಿಪ್ರ. ೧೮೦). 1?) 
SN “ಸೋಲ್ಲುಡಿ' ನೋ. 
ಸೋಲಂಬಡೆ' ಮೋ. 
ಶಾ pe ೧. ಅಪಜಯ; ಪರಾಜಯ; ಪರಾಭವ: ಆಳುಮೇಳದಲ್ಲಿ 
ವಿದಿತನಾಗಿ ಇಹಾಗ ಸೂಳೆಯ ಮನೆಯ ಆಳೇ ಬಾಲರಾಳಿಯ ಜೂಜಿನ 
ಸೋಲುವೆಯೇ (ಮೋಳಮಾ. ೧೦-೩೫). ೨. ಕ್ರಿಯಾಹೀನವಾಗುವಿಕೆ; ನಿಷ್ಕ್ರಿಯತೆ: 
ಮೈಯಲ್ಲಿನ ಬಹುಪಾಲು ನೀರು ಕಳೆದುಹೋಗಿ, ನೇರವಾಗೋ ಮೂತ್ರಪಿಂಡಗಳ 
ಸೋಲುವೆಯಿಂದಲೋ ರೋಗಿ ಸಾಯಬಹುದು (ಕವಿಕೋ. 1. ೮೨೭). 
ಸೋಲು, (« ಸೋಲ್‌) 4 -ವೆ) 
ಸೋಲೆ (ನಾ). ೧. (ಕಾಳು, ಬೇಳೆ, ಈರುಳ್ಳಿ ಮೊದಲಾದುವುಗಳ) 
ಹೊರಪದರ; ಸಿಪ್ಪೆ: 'ಸೋಲೆಗಳೆ' ಪರಾ. ೨. (ಹಾವಿನ) ಪೊರೆ: 
ಸರ್ಪನಂ ಪುದಿದಿರ್ದ ಸೋಲೆಯಂ ಹೆರೆಗಳೆದೊಡೇನು (ವೀಶೈಘ. ೪-೪-೮); ಪಾವಿನ 
ಸೋಲೆಯಂ ಪಸುವಿನ ತುಪ್ಪಮಂ ಸಾಮ್ರಾಣಿಯೊಳ್‌ ಬೆರಸಿ ಪೊಗೆಗೊಳಿಪುದೆಂದುಂ 
ಹಾವು ಸತ್ತ ಮೇಲೆ ಸೋಲೆ ಹಂಗೇನು? (ಗಾದೆ). ೩. ಹಲಸಿನ 
ಹಣ್ಣಿನಲ್ಲಿ ತೊಳೆಯ ಸುತ್ತಲೂ ಇರುವ ನಾರು: ಹಲಸಿನ ಹಣ್ಣನ್ನು ಕುಡಲಿ 
ನಿಂದ ಕೊಯ್ತು ಸೋಲೆ ತೆಗೆದು, ಬತ್ತ ಬಿಡಿಸಿ, ತೊಳೆಗಳನ್ನು ಲಕ್ಷಣವಾಗಿ ತಟ್ಟೆ 
ಯಲ್ಲಿಟ್ಟು ಕೊಡುವುದು ಸಾಮಾನ್ಮ ರೀತಿ (ನನ್ನೂರು. ೧೩ ವೀರಿಕೆ). 
(ದೇ. ॥ ತಮಿ. ಚೊಲಿ ಎ ಮರದ ತೊಗಟೆ; ತುಳು. ಚೂಲಿ, ಚೋಲಿ, ತೊಲಿ, ಸೂಲಿ, 
ಸೋಲಿ./ಮರಾ. ಸೋಲಣೇಂ ಎ ಸಿಪ್ಪೆಸುಲಿ) 
ಸೋಲೆಗಳಿ (ಕ್ರಿ). ೧. ಸಿಪ್ಪೆಯನ್ನು ಸುಲಿ ,- ತೆಗೆ: ಸೋಲೆಗಳೆದ ಉಳ್ಳಿಯ 
ಬೇಳೆಯ ಅರೆಮಾನ ಹಸುವಿನ ಹಾಲಲ್ಲಿ ವಾತಗುಲ್ಮ, 
ಉದಾವರ್ತ . ಕ್ಷಯ, ಇಷ್ಟನು ಪರಿಹರಿಸುವುದು (ವೈದೃಸಾ. ೨೯೬). 
೨. (ಹಾವು) ಪೊರೆಯನ್ನು ಕಳಚು,- ಬಿಡು: ಆಜುತಿಂಗಳಿಗೆ ಒಂದು ವೇಳೆ 
ಸೋಲೆಗಳೆಯುವುವು. ಸೋಲೆಗಳೆವಾಗ ಮರಣಾವಸ್ಥೆಯಲ್ಲಿ ಉಂಟಾದಷ್ಟು ಪ್ರಯಾಸ 
ಪಡುವುವು (ವೈದ್ಯಸಾ. 1.೧೮೪)... (ಸೋಲೆ, 3- ಕಳೆ ಸಃ 


ಸೋ 
ಸೋಲು: 
ಸಹೋ 


(ಚಿಕವಂ. ೧೪೮-೩); 


. ಕಾಸಿ ಕೊಡಲು 


: ನೇಲ್ಮೈ, ಪೋಲೆ, 
pa ಸನ (ಶಬ್ದಾನು. ೫೫೭ ಪ್ರಯೋ). 
ಸೋಲ್ತ "ಸೋಲ್‌' ಪರಾ. 


es ಇಕೆ) 


; ಸೋಲ್ಲಯಿಸು (ಕ್ರಿ). ಸೋಲನ್ನು ಉಂಟುಮಾಡು; ಪರಾಜಯಗೊಳಿಸು: 


ಜನರಂಜನಂಗೆ ಚಳಲೋಚನಯುಗಳಂ ಕಾಣಲೊಡನೆ ಸೋಲ್ತಯಿಸಿದ ಶಾಸನಮಂ 
ಬರೆದಂತೆ ಕದಂಪಿನ ಮೃಗಮದಪತ್ರಭಂಗಮೊಪ್ಪದುದವಳಾ (ಲೀಲಾವ, ೧೨-೭೪). 
(£ ಸೋಲ್‌ + - ಇಸ್ಕು) 


ಸೋಲು 


ತಿ 


ಸೋಲ್ತು "ಸೋಲ್‌' ಪರಾ. 


ಸೋಲು "ಸೋಲ್‌' ಪರಾ. 
ಸೋಲ್ಲಡೆ (ನಾ). ನಿಧಾನವಾದ ನಡಗೆ; ಮೆಲ್ಲಡೆ; ಮಂದಗಮನ:, 
ಕಳಹ೦ಸಗಳ ನಡೆಯ ಕಳಭ೦ಗಳೊಳ್ತಡೆಯ ಸಲೆ ಸೊ೦ಪುನಡೆಯ ಸೋಲ್ಸಡೆಯ 


ಸೊಬಗಿಯರಿರದೆ ತಳರ್ದರು (ಒಬ ೩೭-೪೧). [ಸೋಲ್‌ 4 ನಡೆ] 
ಸೋಲ್ಮುಡಿ, ಸೋಲುಮುಡಿ (ನಾ) ಸಡಿಲವಾದ ಮುಡಿ: ಅಳ್ಳಕವಾದ 

ತುರುಬು : ಬಳಲುಮುಡಿ ಬಲ್ಮುಡಿಯು ಸೋಲ್ಮುಡಿಯು ಚೋಲ್ಕುಡಿಯು (ನವಮೋ. 
ಪೊಗರುಕುಚ ನಗೆಮುಖವು ಸೋಲ್ಕುಡಿ ಸೊಗಪ ಸೊಬಗಿನ ಸೋನ 
ವರ್ಣಿಸಲ್‌ ಜಗದೊಳಾವನು (ಆದಿಪ. ೩೦-೩); ಆ ಪೆಂಪಿನ ಸಂಪಗೆಯನ್ನು ಮುಡಿದಿರುವ 
ಸೋಲ್ಮುಡಿಯ ಸೊಬಗಿ? ಸೋಲುಮುಡಿ : ಸೋಲುಮುಡಿಯ 


ವಲ); 


(ಶುಂಗಬ. ೬೫). 


ಪೂವ ಸಿರಿದೇವಿಯ ನಿಜಮಾಲೆ ಕೌಸ್ತುಭಹಾರ ಉರ ವಿಶಾಲನ ಕಂಡೆ (ತೀರ್ಥವು. ೧೧೮). 
[ಆ ಸೋರ್ಮುಡಿ। 
ಸೋಲ್ವ "ಸೋಲ್‌' ಪರಾ. 
ಸೋಲ್ಟಾಯಿನ (ನಾ). ಮೋಹಗೊಳಿಸುವಂತಹ ಬಾಗಿನ: ಸಖೀಜನಕೆ, 


ಸಂತಸದ ಸೋಲ್ಫಾಯಿನಮುಮಂ ತುಂಬಿಗಾಣತಿಯರ್ಗೆ ಬಾಯ್ಲಂಪಿನ ಬಾಯಿನಮಂ 
ಬೀಜುತ್ತುಮಲ್ಲಿಂ ತಳರ್ದು (ಲೀಲಾವ. ೧೧-೫೭ ವ). 
(ಹೋಲ್‌ 4 ಬಾಯಿನ (ಆ ಬಾಯನ)] 

ಸೋವಗಾವುಂಡ (ನಾ). ಒಬ್ಬಾತನ ಹೆಸರು: ಸೋವಗಾವುಣ್ಣ ೩x೩೬ ದೇವರಾ 
ಸೊಡರ್ಗ್ಗಂ- ನಿವೇದ್ಕಕ್ಕಮ್‌ ೩೫೩% ಮನ್ನಸಮುದ್ರ ೫೫೫೩ ಗಂಡುಗನ್‌ ಕಳನಿ xxx 
ಗೆಯ್ದು (ಮ ೧55). !ಸೋವ್ಳ 3- ಗಾವುಂಡ (ಆ ಗಾಮುಂಡ)। 

ಸೋವಡಿ (ನಾ). ಏನೂ ತಿಳಿಯದವನು; ಮುಗ್ದ: ನೆರೆದಾಸ್ಥಾನದೊಳಿರ್ದು 
ರುಕ್ಮಿಣಿಯ ಮುಂದೆನ್ನೊಂದು ಸೌಭಾಗ್ಯಮಂ ಪರಿಹಾಸಂಗೆಯುತಿರ್ಪ ನಾರದನ ಮಾತಂ 
ಪ್ರೀತಿಯಿಂ ಕೇಳ್ದಿಳಾವರ ನೀಂ ಸೋವಡಿಯಂತಿರೀಗ ನುಡಿವಯ್‌ (ಜಗವ. ೧೩-೧೦೩). 

17] 

ಸೋವಣ (ನಾ). ಒಂದು ಬಗೆಯ ತೆರಿಗೆ: ಸುಂಕ ಸೊದಿಗೆ ಸೋವಣ ಸಂದೂ 
ಸಕಲಸ್ಪಾಮೃವನು ಅನುಭವಿಸಿಕೊಂಬಿರಿ (ಎಕ. 1 (ಣು). ಗುಂಡ್ಲುವೇ. ೫೪ 
"ಸೊಬ್ಬಣ' ಪರಾ. (1) 

ಸೋವತ (ನಾ). ಬಲಿ; ಅರ್ಪಣೆ; ಆಹುತಿ: ಅಂತಕನ ಬಾರಿಗೆ ಸೋವತಮಾದೆ 
(ಪಂರಾಮಾ. ೪-೨೦೧); ಅವನ ಕಣ್ಣೆಸೆಯದೆ ನಿಷ್ಟಾವನಮಾ ವಿಭುವಿಯೋಗ ಪದದೊಳ್‌ 
ತೊದಟೇ. ಕಾವಲನಿರವಿಂಗಾದುದು ಸೋವತಮೇ ಪೇಬ್ರುದಣ್ಣ ವಿಧಿವಿಳಸನಮಂ 
(ವರ್ಧಪು. ೨-೪೦): ಸೋವತಮಂ ಮಾಡುವೆನಂತಕವದನಾವಾಸಕೆ ತಾಗಿದನಾದೊಡೆ ಮೇಣ 
ವಯಿಸದೇಂ ಪಿಡಿತಪ್ಪೆಂ ನಿಂದಡೆ ಕೋಡಗಗಟ್ಟಂ ತೊಟ್ಟನೆ ಕಟ್ಟೆ (ಕುಮುರಾ. ೧೫-೨). 

ಸೋವತಂ ಮಾಡು ಎ ಬಲಿಯಾಗಿ ಕೊಡು ,- ಅರ್ಪಿಸು: ಶತಬಿಂದುವಿನ 

ಮಕ್ಕಳಪ್ಪಯ್ವರಂ ಗಾಳಿಗೊಡ್ಡಿದ ಪುಲ್ಲ ಬಿಂದುಗಳಂತೆ ನಕುಲಂ ನೆಲಕ್ಕ ಸೋವತಂ 
ಮಾಡಿದಂ (ಪಂಪಭಾ. ೧೩-೪೧ ವ). ಸೋವತಮಾಗು ಇ ಆಹುತಿಯಾಗು; 
ತುತ್ತಾಗು; ಬಲಿಯಾಗು: ಅಂತು ಪಲಂಬರೆಲ್ಲಮೋಡಿ ಪೋಗೆಯುಮೆಮ್ಮ 
ವರೆಲ್ಲಂ ಜವನ ಬಾ(ವಾ)ರಿಗೆ ಸೋವತಮಾಗಯುಂ ಆಗಳಾನೊರ್ವಳೆ ಪಟುವಿನೊಳ 
ಗಾದೆಂ (ಜೀವಸಂ. 7೫-೨೪ ವ); ಗುರುಗುಣಮಂ ಪೊರಳ್ಳಿ ಪುಲಿವಿಂಡುಗಳಂ ಪಿಡಿದಟ್ಟಿ 
ಕೊಂಡು . ದಿಟ್ಟಿಗೆ ಸೋವತಮಾದುದೆಲ್ಲವಂ ಹರಿಯಿಸೆ ಸೊಕ್ಕಿದಾನೆ ನೆಟ್‌ 
ಕೊಂದುದು ಬೀಡಿನ ಮಂಬಯೆಲ್ಲಮಂ (ಪುಣ್ಮಾಸ್ತ್ರ. ೪-೪೫. 


ನಲರಿ. ೧೯೨೬. ೧೨ಜ-೨; 


೬; 16ನೆಯ ಶತ) 


(?.! ಪ್ರಾ. ಸೋವತ್ತ ಇ ೧. ಉಪಕಾರ. ೨. ಉಪಭೋಗ್ಯ। 
ಸೋವದಿಕೆ (ನಾ). ನಿವೇದನೆ; ಉಪಹಾರ: ಬಲಿ: ವಸುಷೇಣನೆ ಪತಿಯೆನಗೆಂದು 
ಸುನಂದೆ ಸಿಡಿಲ್ದೆ ಮಾಲ್ಟ ಸೋವದಿ!ವಾ ಡ]ಕೆಯನೀ ಬಸಿವ ತಲೆಗೆನುತು 
ಮಾಡಾಡಿಸಿದಂ ಮಾಯಾವಿ ಪತಿಯ ಮಾಯದ ಶಿರವಂ (ಅನಂಪು. ೧೨-೩). 
[ಆ ಸೋವತ 4 - ಇಕೆ] 
“ಸೋಬಾನೆ' ನೋ. 


ವಾಠಾಂ. 


ಸೋವನ 


ಆಒಳ೪ಳ 


s 


15 


20 


25 


35 


40 


4s 


ಸೋವೆ 
2 


ಸೋವನಿಗ (ನಾ). ಚಿನ್ನದ: ಕೆಲಸ ಮಾಡುವವನು; ಅಕ್ಕಸಾಲಿಗ: ತಂಬುಲಿಗರು 
ವಿಟ್ಟುವೊರ್ಕಲೊಲ್ಕೆ ೨೫ ಪೆ x೬ ದ್ರೋಣಮುಮಂ ಕೊಟ್ಟರು ಸೋವನಿಗರು ಕೊಟ್ಟ ವಿ೫ 
ಅಕ್ಕಸಾಲಿ ೫೩ಸುಎ (ಆ ಸಂ. ಸೌವರ್ಣಿಕ] 

ಸೋವಳಿ (ನಾ). ಅಟ್ಟುವಿಕೆ: ಓಡಿಸುವಿಕೆ: ನೆಲ೨- ನಿಜುಗೆಯಂ ನಡೆವೊಂದು 
ಪದಮುಮಂ ಸೋವಳಿ ಮೇವಳಿ ಬಿಸುವಳಿಯಂ ಬಲಮಂ ಶಕುನಮನೊಳ್ಳಿತ್ತುಪಾಯಮಂ 
ಪಿಡಿವಂಯ . . . ಸಿಲೆಯ ಮೇಲಾದೊಡಂ ಶಕುನಮಂ ನಿಜೌಪಂತೆ ನಿಜ್‌ಸುವೆಂ 
ಪಂವಿಯಂ ನೀಂ ಮೆಚ್ಚಲುರಿ (ಪಂಪಭಾ. ೫-೪೬). [ಸಹೋ * - ವಳ್ಳ। 

ಸೋವಾಸಿಣಿ (ನಾ). ಮುತ್ತೈದೆ; ಸುಮಂಗಲಿ: `'ಕಿಂಚತ್ತಾಘಾ, 
ಈ ೨ ಸೋವಾಸಿಣ್‌'' (ಹಲಾಯು. ೭೯-೩೨೯); ಸುವಾಸಿನಿ - ಸೋವಾಸಿಣಿ, ಸೋವಾಸಿನಿ 
(ಶಮದ. ೨೭೦ ಪ್ರಯೋ); ಸೋಮದೇಶಿಕನ ಪಟ್ಟಿರಿಸಿ ಬಿನದದಿಂ ಸೋವಾಸಿಣಿಯರೊಗ್ಲು 
ಗೂಡಿ ಜೋಗುಳವಾಡಿದರ್ಗಾಡಿಯಿ೦ (ಪಾಸೋಪು. ೨-೬೯). 

(ಆ ಪ್ರಾ. ಸೋವಾಸಿಣೀ, ಸುವಾಸಣೀ, ಸುವಾಸಿಣೀ./ಸಂ. ಸುವಾಸಿನೀ] 

ಸೋವಿ, ಸೋಯಿ (ನಾ). (ಉಕ) ೧. ಅನುಕೂಲ; ಸುಲಭ: ಬಸ್ಸು ಸೋವಿ 
ಆಗಿತ್ತು. ಟಾಂಗಾ ಮಾಡುವ ಗೋಜೂ ಇಲ್ಲ (ವೈನಿ. ೨೦೨); ಫ್ರಾನ್ಸಕ್ಕೆ ಹೋಗಲು ಮೂರು 
ಮಾರ್ಗಗಳು . .. ಮೂರನೆಯದು ಸ್ವ ಲ್ಪ ಸೋವಿಯಾಗುವುದಲ್ಲ ದೆಪ್ರ ಪ್ರವಾಸವೂ ಹೆಚ್ಚು 
ವೇಳೆಯವರೆಗೆ ಆಗುವುದು (ಶ್ರೀರಂಗ. ೮೪). ೨. ಕಡಮೆಯ `ಬೆಲೆ; ಅಗ್ಗದ ದರ: 
ಅನಾವಶ್ಶಕವಾದ ಯಾವುದನ್ನೂ ಸೋವಿಯೆಂಬ ಕಾರಣದಿಂದ ಕೊಳ್ಳತಕ್ಕದ್ದಲ್ಲ 
(ಮತವ್ಯ. ೨೩); ಏನೋ ಪೇಟೆಗ್ಯ ಹೋಗಿದ್ದೆ, ಕಾಯಿಪಲ್ಲೆ ಸೋವಿ ಕಂಡಿತು, ತಂದೆ 
(ಮುಂಗಾಪ. ೧೧೪). ಸೋಯಿ: ೧. ಒಂದು ಗಾಡಿಯ ಭರತೀಯ ಮಾಲು ಇದ್ದರೆ... 
ಪರಭಾರೆ ಸ್ಟೇಶನ ಮೇಲೆ ಕಳುಹಿಸಲಿಕ್ಕೆ ಸೋಯಿ ಆಗುತ್ತದೆ (ಮುಂಬಮ್ಮಾ. 
ಪಿ. ''ಸೋಯಿ ಎ ಅಗ್ಗ'' (ಚಾನಕೋ. ೫೧); ಸಹಜ ಸೋಯು ಕಂಡಿತು ತಂದೆ (ಅಶೋಕ. ೭೧). 

(೪- ಮರಾ. ಸೋಈ. ಸೋಯ್‌! 

ಸೋವಿದರ, ಸೋಯಿದರ (ನಾ). = ಸೋವಿ ೨: ಇಂತಡ ಪ್ರಸಂಗಗಳಲ್ಲಿ 
ಅಲ್ಲಿಯ ಪತ್ರಿಕೆಗಳು ಈ ಜನರಿಗೆ ಸೋವಿದರದ ಅ (ಗಾಳಿಪ. ೩೩). 
ಸೋಯಿದರ : ಇಲ್ಲಿ ಬನಾರಸಿ ಪೀತಾಂಬರ, ಪತ್ತಲ ಸೀರೆ ಒಂದೇ ಸೋಯಿದರದಲ್ಲಿ 
ದೊರೆಯುವುವು (ಸುತ್ತುಮು. ೩). !ಸೋವಿ “- ದರ್ಮ) 

ಸೋವಿಲು "ಸೋಂಕಿಲ್‌' ನೋ. 

ಸೋವಿಲುದುಂಬು "ಸೋಗಲುದುಂಬು' ನೋ. 

ಸೋವಿಸು (ಕ್ರಿ). ೧. ಅಟ್ಟು; ಓಡಿಸು: ಮೈಗಂಪಿಗಂದೆರಗಿ ಬರುವಳಿಯ ನಿಕರಮಂ 
ಬೇಗದಿಂದಾಳಿಯರ ಕೈಗಳಿಂ ಸೋವಿಸುತಲಾಗೆ (ಸಚ್ಚಕಾ. ೩-೧೩). ೨. ಪರಾಜಯ 
ಗೊಳಿಸು; ಸೋಲಿಸು: ಮುಖಶಶಿಯಿಂ ಶಶಾಂಕನನಟ್ಟಿ ಜಘನದಲಿ ಕುಲಗಿರಿಯ 
ಸೋವಿಸಿ ಘನಸ್ತನಗಳಲಿ ದಿಗ್ಗಜಕುಂಭಗಳ ಸೆಳೆದೊಲೆದು ನಲಿದುಯ್ಮಲೆಯನಾಡಿದರಾ 
ಮೃಗಾಕ್ಷಿಯರು (ಜೀವಂಚ. ೧೬-೭೧). (ಸೋವ್ರು (ಆ ಸೋ) * - ಇಸ್ಬು] 

ಸೋವ್ರು "ಸೋ, 'ನೋ. 

ಸೋವ್ತು "ಸೋಪ್ರು' ನೋ. ` 

ಸೋವುಗ (ನಾ). ಬೇಟೆಗಾಗಿ ಕಾಡಿನ ಪ್ರಾಣಿಗಳನ್ನು ಎಬ್ಬಿ ಸಿ ಹೊರಡಿಸುವವನು: 
ತಡೆಯ ದೊಡ್ಡಾಪಂದಿ ಮಿಗಗಳ ನಿಡುವಲೆಯ ನೋಡದೆ ತೋಹುಗರೆಡೆಗವಂ 
ಸೋವುಗರು ಜಡಿತರೆ (ಸಾಳೃಭಾ. ೫-೨೧). !ಸೋವು, (ಆಸೋ,) 3 -ಗ್ನ| 

ಸೋವುಗಟ್ಟಿಗೆ (ನಾ). (ಬೇಟೆಯ ಪ್ರಾಣಿಗಳನ್ನು ತಿವಿದೆಬ್ಬಿಸಿ) ಓಡಿಸಲು 
ಉಪಯೋಗಿಸುವ ಕೋಲು: ಗಿಡುಗ ಸಾಳುವ . . . ಹಕ್ಕಿಗಳನವರು ಏಟದು 
ಮುಂಗೈಗದ್ದುಗೆಯೊಳಿಕ್ಕೆಲದೊಳೊಲೆವಾ ಸೋವುಗಟ್ಟಿಗೆ ಸಡಗರದಿ ಸೌರಂಭವೆಸೆದುದು 
ಎಂಧೃಕನ ಕೂಡೆ (ಸಾಳ್ವಬಾ. ೫-೨೦. (ಸೋವು, (< ಸೋ) + ಕಟ್ಟಿಗೆ. 

ಸೋವೆ, "ಸೋಪ್ರು' ನೋ. 

ಸೋವೈೆ (ನಾ). ಒಂದು ಬಗೆಯ ಮರ ₹ಕಡವು ಶಾಲ್ಮಲಿ ಸೋವೆ. . . ಕರ್ಣಿಕಾರದ 
ಮೊತ್ತವಿದೆ (ತೂರರಾ. ೩-೧-೨೭); ಬೀಳಲಿಬ್ಬೀಡೆ ಘನ ಸೋವೆವರ್ಗ («ರುಕ್ಮಾಂಗ. ೧೦-೩); 
ಸೋವೆ ನಗರೆ . . . ತುರುಗಳಲ್ಲಿಹವು (ಇಚಸಾಂ. ೬-೨೮). 17 


೫ (ಎಕ. ೪॥1, ಶಿಕಾರಿ. ೧೧೧-೨೮; 1080). 


ಸುವಾಸಿನೀ - 
ಸ 


೧೪೬). 


ಸೋಶೀರ 


ಸೋಶೀರ (ನಾ). ಸುವಾಸನೆಯುಳ್ಳ ಬೇರನ್ನು ಹೊಂದಿರುವ ಒಂದು ಬಗೆಯ 
ಸಸ್ಮ; ಲಾಮಂಚ: ಆ ರಜಕರೊಳೊರ್ವಂ ಸೋಶೀರ ಶ್ರೀಚಂದನಂ ಪ್ರವಾಹದೆ 
ಬಂದಾ ತೀರಮನೆಯ್ದಲ್‌ ತೆಗೆದದನಾರಯ್ಕದೆ ಕಾಷ್ಠ್ಮಮೆಂದು ಕಡಿವವಸರದೊಳ್‌ 
(ಪದ್ಮಸಾ. ॥॥ ೫೬%). [ಸಂ.) 

ಸೋಷ್ಣ (ಗು). ಉಷ್ಣತೆಯಿಂದ ಕೂಡಿದ; ಬಿಸಿಯಾದ: ಬೀಸಿದುದಸದೃಶ 
ಸೋಷ್ಟಪ್ರಭಂಜನಂ ಬೇಸಗೆಯೊಳ್‌ (ರಾಜಶೇ. ೫-೩೨). ([ಸಂ.] 

ಸೋಸ "ಸಾಸ್ಮ' ನೋ. 

ಸೋಸಲು (ನಾ). ಒಂದು ಬಗೆಯ ಮಾನು: ಆ ಪೊಟ್ಟಣದಲ್ಲಿ ಕೆಲವು ಬೆಳ್ಳೇಡಿ, 
ಸೋಸಲು, ತೊಳ್ಳೆಮಾನುಗಳಿದ್ದು ಒಂದು ತೊಳ್ಳೆಮಾನಿಗೆ ಇನ್ನೂ' ಜೀವವಿದ್ದುದರಿಂದ 
ಚಿಮ್ಮಿ ಹಾರಿ ಒಲೆಯ ಬೂದಿಗೇ ಬಿದ್ದಿತು (ಮಲೆಮ. ೫೮೮). [?] 

ಸೋಸು, (ಕ್ರಿ). ಅಟ್ಟು; ಓಡಿಸು: ಸೋರ್ವ್ಮ ಕರುಳಾ ಕರುಳ್ಳಾಟಿಪ ಬಳ್ಳು ಬಳ್ಳುಮಂ 
ಸೋಸುವ ವೀರರಟ್ಟೆ ಭಟರಟ್ಟೆಯನಟ್ಟುವ ಭೂತಕೋಟಿಯಿಂದಾಸುರಮಾಯ್ತು . . . 
ಆಹವಮಾರಣಂ (ಎಕ. ೪11, ಸಾಗರ. ೧೫-೪೮; 1218). ಸೋ, * -ಸು) 

ಸೋಸು (ಕ್ರಿ). ೧. (ದ್ರವಪದಾರ್ಥಗಳ) ಕಲ್ಮಷಭಾಗವನ್ನು ಶೋಧಿಸಿ 
ತೆಗೆ,- ಬೇರ್ಪಡಿಸು; ಶೋಧಿಸು: ಬಳಿಕ ಅದರೊಳಗೆ ಸೇರಿಗೆ ಎರಡೂವರೆ 
ತೊಲೆಯಂತೆ ತಿಳಿಸುಣ್ಣ ಕೂಡಿಸಿ ಸೋಸಿ ತೆಗೆಯುವರು (ಮುಂಬಯಿ. ೪-೭೧): ಚಹಾ 
ಕಾಸೋದು ಸೋಸೋದು ನಡೆದೇ ಇತ್ತು (ವೈ. ೧೧). ೨. ಜರಡಿ ಹಿಡಿ; ವಂದರಿ 
ಯಾಡು: ಊರನ್ನೆಲ್ಲ ವಂದರಿಯಲ್ಲಿ ಸೋಸಿದಂತೆ ಹುಡುಕಿಬಿಟ್ಟರು (ಪಂಚಾಮೃ. ೭). 
೩. ಆರಿಸಿ ತೆಗೆ; ಹೆಕ್ಕು: ಈ ಕೃತಿಯೊಳಿಹ 'ದೋಷಂಗಳ ಸೋಸುತ್ತೆ ಮಿಗೆ 
ತಿದ್ದಲಿಕ್ಕೆನಗೆ ಸನ್ಮತಿಯ ಕ್ಕೆ ಸಾರಿಸು (ಪರಶು. ೧-೬); ಅಪ್ಪಿ ತಪ್ಪಿ ಬಿದ್ದಿರಬಹುದಾದ 
ಕಲ್ಲುಗಳನ್ನೂ ಚೆನ್ನಾಗಿ ಸೋಸಿ ಒಂದೂ ಬಿಡದಂತೆ ಹೊರತೆಗೆದು ಮಣ್ಣಿನಲ್ಲಿ 
ಹೂಳುವರು ೪. ಶುದ್ದಾಶುದ್ಧಗಳನ್ನು ಬೇರ್ಪಡಿಸು; 
ಸ್ವಚ್ಛಗೊಳಿಸು : ಕೈಯಲ್ಲಿದ್ದ ತರಕಾರಿಯ ಬುಟ್ಟಿಯನ್ನು ಎದುರಾಗಿ ಇಟ್ಟುಕೊಂಡು, 
ಹರುವೆಯ ಸೊಪ್ಪನ್ನು "ಸೋಸ' ತೊಡಗಿದಳು ಕಾನೂರು. ೨೪) ೫. ಹುಡುಕು; 
ಅರಸು: ನಿನ್ನ ತನುವೆಂತು? ದನಿಯೆಂತು? ಮನೆಯೆಂತು? ದೆಸೆದೆಸೆಯ ಸೋಸಿ 
ನಾ ಸೋತೆ! (೧೪ಎ. ೪೮-೩೬), ಒಂದು. ದಿನ ಎಎನಕ್ಕೆ ಹೂರಟ ಕೇತಯ್ಯ ಚಂದದಿಂ 
ಬಿದಿರನುಂ ಸೋಸಿ ತರುವುದಕೆ (೫೮೮. ೧೭೨). ೬. ತನಿಖೆ ಮಾಡು; ಪರೀಕ್ಷಿಸು: 
ಆ ಶಿರ ಆತನ ಪಿತನ ಕರದೊಳು ಸೂಸುವ ರಕ್ತವ ಬೀಳುತಿರೆ ಸೆಣಸಿ ನೋಡದೆ ರುಂಡ 
ಬಿಸುಡಲವನ ಶಿರ ಸಾಸಿರ ಮಾಡಿದಾಟವೆಲ್ಲಿ ಕಲಿತೆಯ್ಮ (ಪುರದ. ೧-೯೬ ೧೨೫; ನನ್ನ 
ಮೇಜಿನಲ್ಲಿ ಏನಿದೆ ಎಂದು ಸೋಸುವದೇ ಅವಳ ಕೆಲಸ (ಇಣಿನೋ. ೫೨). ಷಿ. ವಿಚಾರ 
ಮಾಡು; ವಿಮರ್ಶಿಸು; ಪರಿಶೀಲಿಸು: ಮಿದುಳು ತಾನು ಕೇಳಿದ ವಿಚಾರಗಳನ್ನು 
ಸೋಸುತ್ತದೆ (ಮೂಕಜ್ಜಿ. ೨-೦). ಕೂಲಂಕಷವಾಗಿ ಮೇಲಿನ ಮಾತುಗಳನ್ನು ಸೋಸಿ 
ನೋಡಿದರೆ, ಆ ಮಾತುಗಳ ಹಿಂದೆ ಆಗಿ ಹೋದ ಐತಿಹಾಸಿಕ ಭವ್ಮಸಂಗತಿಯು ತಲೆಯೆತ್ತಿ 
ಕುಣಿದಾಡುತ್ತಿರುವುದು ಕಂಡುಬರುವುದು (ಕನ್ನಡಾ. ೪೩). (೫ ಇದು "ೋದಿಸು' ಎಂಬ 
ರೂಪದ ದಕಾರವು ಲೋಪವಾಗಿ ಉಂಟಾದ ಶಬ್ದರೂಪವಿರಬಹುದು.| 

ಸೋಸ್ಮು (ಕ್ರಿ). (ಉಕ) ಅನುಭವಿಸು; ಸಹಿಸು: ಅಂತೂ 'ತುಂಬಾ ಕಷ್ಟ 
ಸೋಸಿದ್ದೀರಿ (ಮರಳ. ೩೪); ಈ ಎಂಟು ವರ್ಷ ಗಂಗವ್ವ ಸೋಸಿದ ಬವಣೆ ಅವಳಿಗೇ 

|ಆ ಸಹಿಸು] 

ಸೋಸ್ಕು (ನಾ). ೧. ಚಂದ; ಸೊಗಸು: ದಾಶಾಹ್ಮರುಣ ಬನ್ನಿರೈ ಸಂಭ್ರಮದಿಂದೆ 
ಸೋಸೀಲಿ ವ್ರಜನಾಥ ಮಾಸಲ ಹಾಯಸ (ಪ್ರಸಭಾ. ೨೨.೨); ವಯಸ್ಸಿಗೆ ಒಂದ ಮೇಲೆ 
ನೆರೆಯೂರಿನ ನಿಂಗನಿಗೆ ಸೋಸಿನಿಂದ ಮದುವೆ ಮಾಡಿಕೊಟ್ಟರು (ಅನ್ನ. ೧೮೧). 
೨. ಉತ್ಸಾಹ್ಮ್ಮಆಸಕ್ತಿ: ತಕ್ಕ ಕಾರಣದ ಹೊರ್ತು ಸುಮ್ಮಸುಮ್ಮನೆ ಹುಡುಗರಿಗೆ 
ಇನಾಮು ಕೊಡಹತ್ತಿದರೆ . . . ಅವರಿಗೆ ಸೋಸು ಹುಟ್ಟಬೇಕೆಂದು ಇನಾಮು ಕೊಡುವ 
ಉದ್ದೇಶವು ನಿಷ್ಠಲವಾಗಿ ಅವರಿಗೆ ಆ ಇನಾಮಿನ ಮಹತ್ವವು ತೋರದ ಹಾಗಾಗುತ್ತದೆ 
(ಮುಂಬಯಿ. ೫-೪೪). (ವ ಸೊಗಸು) 

ಸೋಹ (ನಾ). (ತತ್ವಶಾ। ನಾನೇ ಪರಮಾತ್ಮನೆಂಬ ಭಾವನೆ: ಸೋಹ 


(ಬೋರೆದೇ. ೪೯) 


ಗೊತ್ತು (ಗಂಮಾಯ. ೧). 


೮ಪಿ ೪೫ 


25 


45 


ಸೋಳೆ 


` ದಾಸೋಹವೆಂಬೆರಡಆತು ಸಹಜ ನಿರ್ದೇಹಿಯಾಗಿಪ್ಪ . . . ಶಿವಭಾವಭರಿತಾನಂದ 

4 ಸುಖಿಪ್ರನೀಯೆನಗೆ ಕರುಣಾಬ್ಹಿ ಸೊಡ್ಡಳಲಿಂಗವೆ (ಶಿವಗೀ. ೧೭-೬೪); ಸೋಹದಿಂ 
ತನ್ನನುವಲ್‌ದು ದಾಸೋಹಭಾವನ ಸತ್ಮ್ರಿಃಸಾತ್ಮಗ್ರಾಹಕವನೊಂದಿಸಿ ಅಜಸ್ರೋದಾತ್ತ 
ಚಿತ್ತದಲಿ (ಬಸವು ೮:೫೭). [ವ ಸಂ. ಸೋಹಂ] 

ಸೋಹಂ (ನಾ). ಎ ಸೋಹ: ಜನ್ಮಜನ್ಮಕ್ಕೆ ಹೋಗಲೀಯದೆ ಸೋಹಂ ಎಂದೆನಿಸದೆ 
ದಾಸೋಹಂ ಎಂದೆನಿಸೆಯ್ಕ (ಬಸವ. ೪೭೬); ಬ್ರಹ್ಮ ತಾನೆಂದೆಂಬುದೆ: ಸೋಹಮ್ಮೆನಿಪ 
ನಿಜಮುಡ್ರೆಯದು ತ್ರುತಿಸಮ್ಮ ತವು ಲೋಕಾನುಮತವು (ಅಮೃತ.೨೩-೯). 1ಸಂ) 

ಸೋಹಗೊಳ್ಳು (ಕ್ರಿ). ತಾನೇ ಪರಮಾತ್ಮ ಎಂಬ ಭಾವವನ್ನು ಹೊಂದು; 
ಸೋಹಂಭಾವವನ್ನು ಪಡೆ: ದಾಸೋಹವೆಂಬ ಸೋಹ!ಪಾಕಾಂ. ಗೆ, ಹೆ1ಗೊಂಡು 
ಹೋಗಿ ಗುರುವ ಕಂಡೆ ಲಿಂಗವ ಕಂಡೆ (ಬಸವ. ೭೭೮). 

(ಸೋಹ 4 ಕೊಳ್ಳು (ಆ ಕೊಳ್‌, | 

ಸೋಹನಿ (ವಾ). (ಸಂಗೀತ) ಒಂದು ರಾಗದ ಹೆಸರು: ಸೋಹನಿ, ತೋಡಿ, 
ಭೈರವಿರಾಗಗಳು ತಲೆತಿರುಗುವುದನ್ನೂ . . . ಹೀಗೆಯೇ ಇತರ ರಾಗಗಳು ಇನ್ನೂ ಹಲವು 
ರೋಗಗಳನ್ನೂ ಗುಣಪಡಿಸುವುದೆಂಬ ಭಾವನೆ ಉತ್ತರಭಾರತದಲ್ಲಿದೆ (ಭಾರದ ೫೪೪). 

[€- ಮೆರಾ. ಸೋಹನೀ। 

ಸೋಹಿ, (ನಾ). ನಾನೇ ಪರಮಾತ್ಮವೆಂಬ ಭಾವವುಳ್ಳವನು; ಸೋಹಂಭಾವ 
ವುಳ್ಳಷಷು: ಸೋಹಿ ದಾಸೋಹಿ ನೀನಾಗಿ ಭಕ್ತರಿಗೆ ಇಹಪರದ ಸುಖವನ್ನು ತೋಜ್‌ದ 
ಗುರುವೆ (ಶೂನ್ನಸಂ. ೪೦೦-೨೦). [ಸೋಹ 3 -ಇೃ) 


ಸೋಹ್ಮಿ (ನಾ). (?): ತೋಡಿಯೊಳು ನಾಟಿಯೊಳು ಸನ್ನಾಹ ಸಾಳಂಗರಾಗದೊಳು 


ಸೋಹಿಸೋಹಿಯ ತೋಟಾ ರಾಗಿಸಿ ಸಭೆಗೆ ಸಮ್ಮೋಹನರಸವ ಸೂಸಿದರು (ಭರಚ. 
೧೨-೪೩). (?] ` 

ಸೋಹು, "ಸೋ,' ನೋ. 

ಸೋಹ್ಮು `'ಸೋಪ್ಲು' ನೋ. 

ಸೋಹುಮ್ಸಗ (-ಾ). ಬೇಟೆಯಲ್ಲಿ ಪ್ರಾಣಿಗಳನ್ನು ಹಿಡಿಯಲು ಬಳಸುವ 
ಪ್ರಾಣಿ; ದೀಹದ ಮೃಗ: ' ಅಟ್ಟುಳಿಯೆನಲು ಸೋಹುಮೃಗ'' (ಮೂಗಗಾ. ೧೧೨-೫). 

ಹೋಹು, (ಆ ಸೋ) * ಮೃಗ] 

ಸೋಹುಲಿ (ನಾ). ತೆನೆಗಳಿಗೆರಗುವ ಪಕ್ಷಿಗಳನ್ನು ಓಡಿಸುವಾಗ ಉಂಟು 
ಮಾಡುವ ಧ್ವನಿ: ಹೊಲಕಾಯುವ ಹೆಣ್ಣಿನ ಸೋಹುಲಿಯನ್ನು ಕೇಳಿ ಹಾರಿ 
ಹೋಗುವ ಹಕ್ಕಿಗಳಂತೆ (ಜಿತಂಚಾ. ೪೨). !ಸೋಹು, (ಆ ಸೋ,) *- ಉಲ್ಲಿ! 

ಸೋಹುವೇಂಟೆ (ನಾ) ಮೃಗಗಳನ್ನು ಅಟ್ಟಿಕೊಂಡು ಹೋಗಿ ಮಾಡುವ ಬೇಟೆ: 
ಅಂಟು ಜಲವೇಂಟೆ ತೋಹಿನ ಬೇಂಟೆ ಘನಸೋಹುವೇಂಟೆಗಳೆನಿಪ್ಪ ಹೆಸರಂ ಹೊತ್ತು 
ಮೆಟ್‌ಮತಿಪ್ರೆಂಟುತೆಅದುಚಿತವೇಂಟೆಯನಾಡಿದ೨ ಹರಿಶ್ಚಂದ್ರವಸುಧಾದೀಶನು 
(ಹಚಕಾ. ೫-೪೯); ಪಳಹದ ಬೇಂಟೆ . . ಸಂಗಳಿಸಿದ ನೀರವೇಂಟೆ ಘನ ಸೋಹು (ಪಾಶಾಂ. 
ಸೋಪಿನ] ವೇಂಟೆಯೆನಿಪ್ಪ ನಾಮಮಂ ತಳೆದೆಸೆವೆಂಟುಬೇಂಟೆಗಳನಾಡಿದನರ್ಥಿಯೊಳಂದು 
ಕಣ್ಣಪಂ (ಶ್ರಿಪುಎ. ೨೭-೯೨). [ಸೋಹು (ಆ ಸೋ) + ಬೇಂಟೆ] 

ಸೋಹ 'ಸೋಪು' ನೋ. 

ಸೋಳ "'ಸೋಳಹ' ನೋ. 

ಸೋಳಹ, ಸೋಳ (ನಾ). ಒಂದು ಸಂಖ್ಯೆ; ಹದಿನಾರು: ಘನಸೋಳಹಖಂಡದ 
ಹಕ್ಕರಿಕ್ಕೆ ರುಲ್ಲರಿ ತುಡಿಸಿರ್ದ ಪಟ್ಟಿ ಗುಣವಂ ಬೆರಸೊಪ್ಪುವ ಗಂಧಸಿಂಧುರೋತ್ಕರಮ 
ನಡರ್ದು ಜೋದರತಿವೇಗಗಿನಾಜಿಗೆ ಬಂದುದು (ಶ್ರಿಪುಂ. ೨೪-೨೯೩);ಕಳೆದ ಪಲ್ಲಳ ಕವಡೆಯ 
ಗುಪ್ಪೆಯ ಮಾಡಿ ಬಳಿಕ ಸೋಳಹಡೊಂಪೆಯನು ಅಲಸದಾಡುವ ಜೂಜುಂಗಾಅ ಮರುಳ್ಗಳ 
ಬಳಗವಲ್ಲಲ್ಲಿಯೊಪ್ಪಿದುದು (ನೇಮಿಸಂ. ೮-೯೬). ಸೋಳ : ಮಂಗಳಂ ಜಯಮಂಗಳಂ 
- - . ಸೋಳಸಾಸಿರ ಸುದತಿಯರೆಲ್ಲರ ಆಳಿದ ವಸುದೇವಾತ್ಮಜಗೆ (ಪುರಂದ. ೧-೨೩೨-೨); 
ಸೋಳಸಾಸಿರಗೊೋ.ಸಹಿತ ಜಲದಲಾಡಿ ಪೋದನೆ (ವಾದಿಕೀ. ೭೧-೩). 

(-- ಹಿಂ. ಸೋಲಹ್‌; ಮಠಾ. ಸೋಳಾ./ಸಂ. ಷೋಡಶನ್‌) 
ಸೋಳೆ "ತೊಳ್ಳೆ' ನೋ. 


ಸೌಂತೆ 


ಸೌಂತೆ "ಸವುಂತೆ' ನೋ. 

ಸೌಂದರ (ಗು). ೧. ಸುಂದರವಾದ; ಚೆಲುವಾದ: "ಸೌಂದರಗ್ರೀವ' ಪರಾ.. 
(ನಾ). ೨. ಸೊಬಗು; ಚೆಲುವು: ಪುಣ್ಮಾಂಗನಾನೀಕಸೌಂದರವಂ ಕಂಡೆಡೆಯಲ್ಲಿ 

- ಶುಚಿ (ಇಆ. ೫11. ೯೭-೨೧; 1167); ನಮ್ಮಸೌಂದರವರಮೂರ್ತಿ ಶರ್ವನ ಸುಕೀರ್ತಿ 

ಮಹೇಶ್ವರನರ್ತಿ ಬಂದಳೊಬ್ಬರೆ ಗಿರಿಚಾತೆ (ಗರಕ. ೪-೪೩); ಜಳಧಿ ಜಂಬೂದ್ವೀಪಮಂ 
ಸುತ್ತಿ ಸೌಂದರಮಾಗಿರ್ಪವಮೊಲ್‌ (ಪುಷ್ಪಪು. ೨-೬೨). ೩. ಸುಂದರನಾದವನು; 
ಚೆಲುವ: ಗಗನಚರಸಾಂದರೀಮನೋನಯನಸಾಂದರನಾಗಿ ವದ್ಮಾಧರಶ್ರೀಯಂ 
ಅನುಭವಿಸಿ (ಆದಿಪು. ೧-೮೧ ವ). ೪. ನವರತ್ನಗಳಲ್ಲಿ ಒಂದು; ವೈಡೂರ್ಯ: 
"“ಸೌಂದರವಾಳವಾಯಜಂ ವೈಡೂರ್ಯವಕ್ಕು''(ಮಂಗರಾ. ೩೧-೬). ೫. [ಛಂದ] 
ಒಂದು. ವೃತ್ತದ ಹೆಸರು: ಭಭರಸಲಗಂ ವಿಶ್ರಮಣಂ ಅಗೇಂದ್ರದೊಳ್‌ 
ಗುಣಸೌಂದರಂ (ಛಂದೋಂಬು. ೨-೧೫೦ ಅಡಿಟಿ); ನಾಲ್ಕನೆಯ ಪ್ರತಿಷ್ಠೆಯೆಂಬ ಛಂದಸ್ಸಿನ 
ಪ್ರತಿಪಾದದಲ್ಲಿಯೂ ಭಗಣ ಮತ್ತು ಒಂದು ಗುರುವುಳ್ಳ ಪದ್ಮವು ಸೌಂದರವೃತ್ತ 
ವೆನಿಸುವುದು (ಕೈಪಿಡಿ. ೭೯). (ಸಂ. 

ಸೌಂದರಗ್ರೀವ (ನಾ). ಚೆಲುವಾದ ಕೊರಳು: ಕಂಠಮಾಲೆಯಿಂ ಮೆಆ್‌ವ ಸೌಂದರ 
ಗ್ರೀವದ . . . ಇಂತೊಪ್ಪುವ ರೂಪು ಸೌಂದರ್ಯದಿಂ ಶಿವಪೂಚೆಗೆ ನವಯೌವನವಾದಂತೆ 
ಮೆಟ್‌ವ ಷೋಡಶಪ್ರಾಯಂ (ಬಸರ. ೨-೨೮). (ಸಂ. 

ಸೌಂದರತೆ (ನಾ). ಸುಂದರವಾಗಿರುವಿಕೆ; ಚೆಲುವಿಕೆ: ಮೂಟ್‌ೇಖೆಯಲಿ 
ಸೌಂದರತೆಯನಾಂತ ಭುಜಯುಗಳವ ತೋಲು (ಮೋಹತ. ೮-೧೨). (ಆ ಸಂ. ಸುಂದರತಾ। 

ಸೌಂದರವೆಣ್ಣು (ನಾ). ಚೆಲುವಾದ ಹೆಣ್ಣು; ಸುಂದರಿ: ಈ ಪಾಟಿಯ 
ಸೌಂದರವೆಣ್ಣು ಕಮನೀಯ ರೂಪಸ್ಥ ನಿನಗಲ್ಲದುಳಿದ ಕಾಪುರುಷರ್ಗೆ ಕೈಸಾರಿದುದಿಲ್ಲ 
(ಮೋಹತ. ೪೧-೪೪). [ಸೌಂದರ “- ಪೆಣ್ಣು (ಆ ಪೆಣ್‌)] 

ಸೌಂದರಿ (ನಾ). ೧. ಸೌಂದರವೆಣ್ಣು: ಸ್ಮರಸುಖಮಂ ಸಲಿಸುವ 
ಸೌಂದರಿಯರೊಳೊಡಗೂಡಿ (ಧರ್ಮಾಮೃ. ೬-೧೨೨); ಸರಸತಾಂಬೂಲಮಂ ಸವಿದಿರುಸು 
ಬಾಯ್ಲುಪರಿ ಸುರತದಲಸಂ ಪರಿಹರಿಸು ಪಾದಕೆಂಬ ಸೌಂದರಿಯ ನುಡಿಯಿಂದಿವಳ್‌ 
ಸ್ವಾಧೀನಪತಿಕೆಯೆಂದಲ್‌ದು (ಚೆಬವು. ೧೦-೩೦). 2೨. ಶ್ರೀಗಂಧ; ಚಂದನ: 
""ಸೌಂದರಿಯೆನಲು ಚಂದನಂ'' (ಮಂಗರಾ. ೩೫-೧೫). [ಇ ಸಂ. ಸುಂದರೀ] 

ಸೌಂದರಿಯ (ನಾ). ಚೆಲುವು; ಅಂದ; ಸೌಂದರ್ಯ: ಮದನನ ರೂಪರೇಖೆಯ 
ಹಳಿವುದಾ ನಳನೃಪನ ಘನಸೌಂದರಿ:ರು ಲೋಕದಲಿ [ಪಾಠಾಂ. ನಿಜ ಸೌಂದರ್ಯದಾಟೋಪ) 
(ನಳಚ. ೨-೩೬); ಬಡನಡುವಿನ ಬಟ್ಟಕುಚದ ಸೌಂದರಿಯದ ಕೊಡಗಿತಿಯರು 
ರಾಜಿಸಿದರು (ಕಂನವಿ. ೨೧-೮೬). (ಆ ಗಂ. ಸೌಂದರ್ಯ] 

ಸೌಂದರ್ಯ (ನಾ). ಎ ಸೌಂದರಿಯ: ತನ್ನ ದೇಹಸೌಂದರ್ಯಮಂ ಮಹಾತಪ 
ದೊಳ್‌(ದಿಂ) ಕ್ಷಪಿಯಿಸಿದೊಡೆ ದಿವ್ಮವಿಜಯಪರಮಸೌಂದರ್ಯಮಂ ಪಡೆಯಲಕ್ಕುಂ 
(ಚಾವುಂಪು. ೨೨೯); ಸೌಂದರ್ಯಕಂದದೊಳ್‌ ಸಮಸಂದುಣ್ಮಿದ ಕುಡಿಗಳಂತಿರೆಸೆದುವು 
ಪೊಟ*ಪಿಂದೊಂದಿ ಕುಸುಮಾವಳಿಯ ... ಲಲಿತಾಂಗುಳಿಗಳ್‌ (ಕುಸುಮಾ. ೧೨-೪೬). 

ಸೌಂದರ್ಯವಿಲಾಸದ ತೊಟ್ಟಿ ಎ ಮೈಸೂರು ಅರಮನೆಯ ಒಂದು ಭಾಗ: 

ಕುಲದೇವತೆಯಾದ ಅಮಲದೇವತೆಯಂ . . . ಅರಮನೆಯ ಸೌಂದರ್ಯವಿಲಾಸದ 
ತೊಟ್ಟಿಯ ಹಜಾರದ ಪುಷ್ಪಮಂಟಪದಲ್ಲಿರಿಸಿ (ಮಹಾವಂ. 1, ೩೮). ಸಂ.) 

ಸೌಂದರ್ಯತನುತ್ತ (ನಾ). ಚೆಲುವಾದ ದೇಹವನ್ನು ಹೊಂದಿರುವಿಕೆ: 
ಉೌಾವನಾನ್ವಿತಸೌಂದರ್ಯತನುತ್ವಮುಂ ಗಡ ಬಳಿಕ್ಕಂತಾದೊಡಂ ತನ್ನ ಜೀವಿತಮಾವಂ 
ಗಡ (ರಾಜಶೇ. ೧೪-೪೪). [ಸಂ.] 

ಸೌಂದರ್ಯನಿಳಯ (ನಾ). ಚೆಲುವಿನ ಆವಾಸಸ್ಥಾನ ,- ನಿಲಯ: ಎಲಸಿತ 
ಪ್ರತಿಮೆಗಳಿಂದಾಗ ಸೌಂದರ್ಯನಿಳಯ ರಾಜಿಸಿದುದರ್ತಿಯಲಿ (ಕಂನಎ. ೭-೪೦). 

ಸಂ. ಸೌಂದರ್ಯನಿಲಯ] 


ಸೌಂದರ್ಯಪ್ರಜ್ಞೆ (ನಾ). ಚೆಲುವಿನ ಬಗೆಗಿನ ಸೂಕ್ಷ್ಮಬುದ್ಧಿ: ನಮ್ಮ ಕನ್ನಡ | 
ಇಡೀ ಭಾರತೀಯ ಸೌಂದರ್ಯವಿಚಾರಗಳ ಕಡೆಗೆ | 45 


ಕವಿಗಳ ಸೌಂದರ್ಯಪ್ರಜ್ಞೆ . . . 
ಎಳೆದುಕೊಂಡು ಹೋಯಿತು (ಸಾಂದಸ. 1, ಮೊದಲ ಮಾತು). (ಸಂ. ಸೌಂದರ್ಯಪ್ರಜ್ಞಾ। 


೮೭೪೬. 


ಸೌಕರ್ಯ 


ಸೌಂದರ್ಯಪ್ರಸಾಧನ (ನಾ). ಚೆಲುವನ್ನು ಹೆಚ್ಚಿಸಲು ಬಳಸುವ ಅಲಂಕಾರ 
ಸಾಮಗ್ರಿ: ಮುಂದುಗಡೆ ಒಂದು. ಟೇಬಲು, ದೊಡ್ಡ ಕನ್ನಡಿ, ಹತ್ತಿರವೇ 
ಸೌಂದರ್ಯಪ್ರಸಾಧನಕ್ಕಾಗಿ ಸುಗಂಧದ್ರವ್ಯಗಳು (ಜಯಂತ. ೩೫೨). [ಸಂ.] 
ಸೌಂದರ್ಯಪ್ರಿಯತೆ (ನಾ). ಚೆಲುವಿನಲ್ಲಿ ಆಸಕ್ತಿ; ಸೌಂದರ್ಯಾಭಿರುಚಿ : 
ವೇದಯಷಿಗಳಿಗೆ ಸೌಂದರ್ಯಪ್ರಿಯತೆ ಇರಲಿಲ್ಲವೆನ್ನುವುದು . . . ಸತ್ಯದೂರವಾದ 
_ - ಸಂಗತಿ (ಸಾಂದಸ. ೧೧೯). [ಸಂ. ಸೌಂದರ್ಯಪ್ರಿಯತಾ। 
ಸೌಂದರ್ಯಮಾಮಾಂಸೆ (ನಾ). ಸೌಂದರ್ಯತತ್ತ್ವದ ವಿಷಯದಲ್ಲಿ 
ಮಾಡುವ ವಿಚಾರ,- ಜಿಜ್ಞಾಸೆ: ಸೌಂದರ್ಯದ ಸೃರೂಪವನ್ನು ಎಚಾರ 
ಮಾಡುವ ಸೌಂದರ್ಯ ಮಾಮಾಂಸೆ (ಭಾರಮಾ. ಆ). (ಸಂ. ಸೌಂದರ್ಯಮಾಮಾಂಸಾ। 
ಸೌಂದರ್ಯಯೋನಿ (ನಾ). ಚೆಲುವಿನ ಜನ್ಮಸ್ಥಳ; ಸೌಂದರ್ಯದ 
ಉತ್ಪತ್ತಿಸ್ಲಾನ: ಸಕಳಸೌಂದರ್ಯಯೋನಿಯುಂ ರಾಜಧಾನಿಯುಮೆನಿಸಿ . . . 
ಪುರಮೆಸೆದಿರ್ಪುದು (ಪುಷ್ಪಪು. ೨-೩೧ ವ). (ಸಂ. 
ಸೌಂದರ್ಯವೃತ್ತಿ (ನಾ). ಚೆಲುವಿನ ಸ್ವಭಾವ ,- ಧರ್ಮ: ಇಂತನೇಕ 
ಜನಮನೋಹಾರಿ ಸೌಂದರ್ಯವೃತ್ತಿಗವಕಾಶಮಾದ ವಿವಿಧಪ್ರದೇಶದಿಂದೊಳಗೆ 
(ಪುಷ್ಪಪು. ೨-೬೧ ವ). [ಸಂ.] 
ಸೌಂದರ್ಯಶಾಲಿ (ನಾ). ಸೊಬಗಿನಿಂದ ಕೂಡಿದವನು; ಚೆಲುವ: ನಾವು 
ನೋಡಿದ ಹುಡುಗ ತುಂಬಾ ಸೌಂದರ್ಯಶಾಲಿಯಾಗಿದ್ದಾನೆ (ರೂಢಿ) 
(ಸಂ. ಸೌಂದರ್ಯಶಾಲಿನ್‌) 
ಸೌಂದರ್ಯಶಾಲಿನಿ (ನಾ). ಚೆಲುವಿನಿಂದ ಶೋಭಿಸುವವಳು: ತರಿಸಿದಂ 
ಬೇಕಾದ ವಸ್ತುಗಳನು ಸರಸಗುಣ ಸೌಂದರ್ಯಶಾಲಿನಿಗೆ ಮಾಲಿನಿಗೆ (ಜೈಮಿಭಾ. ೨೭-೨೨): 
ಜಾರ್ಜಿಯಾ ದೇಶದ ಹೆಂಗಸರು ಬಹು ಸೌಂದರ್ಯಶಾಲಿನಿಯರು (ಭೂಗೋಳ. ೧೧೦). 
ಸಂ. ಸೌಂದರ್ಯಶಾಲಿನೀ) 
ಸೌಂದರ್ಯಶಾಸ್ತ್ರ (ನಾ). ರಸಾಭಿಜ್ಞತೆಯನ್ನು ಕುರಿತು ತಿಳಿಸುವ ಶಾಸ್ತ್ರ; 
`ಸೌಂದರ್ಯತತ್ತ್ವವನ್ನು ಕುರಿತು ವಿವರಿಸುವ ಜ್ಞಾನ: ಸೌಂದರ್ಯಶಾಸ್ತ್ರಕ್ಕೆ 
ಅರಿಸ್ಟಾಟಲನು ಇತ್ತಿರುವ ಕಾಣಿಕೆಗಳಲ್ಲೆಲ್ಲಾ ಅತ್ಮಮೂಲ್ಕವಾದುದು ಅವನು 
ಕಾವ್ಕಾನುಕರಣವನ್ನು ವಿವರಿಸಿರುವ ವಿಧಾನ (ಅರಿಕಾ. ೧೫೩). ಸಂ.) 
ಸೌಂದರ್ಯಸಂವೇದನೆ (ನಾ). ಚೆಲುವಿನ ಅನುಭವ: ಈ ಕಾರಣದಿಂದ 
ಸೌಂದರ್ಯಸಂವೇದನೆ . . . ಸದಾ ಸುಖಾನುಭವರೂಪವಾದುದು (ಸೌಂದಸ. ೬). 
(ಸಂ. ಸೌಂದರ್ಯಸಂವೇದನಾ)] 
'ಸೌಂದರ್ಯಸಾರ (ನಾ). ಚೆಲುವಾದ ವಸ್ತುಗಳ ಉತ್ಪಷ್ಟಅಂಶ: ಪ್ರಾಣಂ 
ಬೊಯ್ದನೊ ಚಿತ್ರಿಸುತ್ತುಮವಳಂ ಸೌಂದರ್ಯಸಾರಂಗಳಿಂ (ಶಾಕುಂತ. ೨೫-೪೪). [ಸಂ.| 
ಸೌಂದರ್ಯಾನುಭವ (ನಾ). ವ ಸೌಂದರ್ಯಸಂವೇದನೆ: ತಾದಾತ್ಮವಿಲ್ಲದೆ 
ಸೌಂದರ್ಯಾನುಭವವು ಜನಿಸಲಾರದು (ನವ್ಮಕಾ. ೬೯). (ಸಂ.] 
ಸೌಂದರ್ಯಾಭಿರುಚಿ (ನಾ). ಚೆಲುವಿನಲ್ಲಿ ಇರುವ ವಿಶೇಷಾಸಕ್ತಿ: ತನ್ನ 
ಸೌಂದರ್ಯಾಭಿರುಚಿ ವಿಕಾಸಗೊಂಡಂತೆಲ್ಲ ಆತ್ಮಪ್ರತ್ಸಯ ಕುಂದುತ್ತಿದೆಯೆಂದು 
ಅವನು ಭಾವಿಸಿದ್ದನು (ಪುನರು. ೨೦). [ಸಂ.1 
ಸೌಂದರ್ಯೋಪಾಸಕ (ನಾ). ಚೆಲುವಿನ ಆರಾಧಕ; ಸೊಬಗನ್ನು ಕಂಡು ಮೆಚ್ಚಿ 
ಪೂಜಿಸುವವನು: ನಮ್ಮ ಹಿಂದಿನ ಕವಿಗಳು ಸೌಂದರ್ಯೋಪಾಸಕರಾಗಿದ್ದರು 
(ರೂಢಿ). [ಸಂ.] 
ಸೌಂದರ್ಯೋಪಾಸನೆ (ನಾ). ಚೆಲುವನ್ನು ಆರಾಧಿಸುವುದು: ಅಜಂತ, 
ಎಲ್ಲೋರಗುಹಾಲಯಗಳು . . . ದಕ್ಷಿಣಭಾರತದ ಸೌಂದರ್ಯೋಪಾಸನೆ, 
ದೈವಭಕ್ತಿ, ಶಿಲ್ಪಕಲಾನೈಪುಣ್ಮಗಳ ಭವ್ಮಪ್ರತೀಕಗಳಾಗಿವೆ (ಭಾರದ. ೪೦೪). 
| (ಸಂ. ಸೌಂದರ್ಯೋಪಾಸನಾ। 
ಸೌಕರ್ಯ (ನಾ). ೧. ಸೂಕರದ ಸ್ವಭಾವ. ೨. ವಿಷ್ಣುವಿನ ದಶಾವತಾರಗಳಲ್ಲಿ 
ಒಂದು; ವರಾಹಾವತಾರ: ಸುಚರಿತ ಕೂರ್ಮೋದಯಂ ಸಾರಸೌಕರ್ಯವಿಳಾಸಂ 
೬ * * ಪ್ರಾಭವ ಪ್ರೌಢತೇಜಂ (ಎಕ. 17ಗ, ಸೊರಬ. ೧೪೦-೫ ; 1198). ೩. ಅನುಕೂಲತೆ; 


ಸೌಕುಮಾರ್ಯ 


ಸೌಲಭ: ಜಗತ್ತಿನ ಜನರಿಗೆಲ್ಲ ತಾವು ಕುಳಿತಿರುವ ಕಡೆ ಬೇಕಾದ ಸೌಕರ್ಯ 
ದೊರೆಯುನುದು (ಹಣಪ್ರ ೯) ; ಬೇಸಾಯಗಾರರಾದ ನನ್ನೂರಿನವರಿಗೆ ಹೆಚ್ಚು ಸೌಕರ್ಯ 
ಒದಗಿಸಬೇಕು ನಿಜ (ನನ್ನೂರು. ೩೧೭). ([ಸಂ.| 

ಸೌಕುಮಾರ್ಯ (ನಾ). ೧. ಸುಕುಮಾರತೆ; ಮೃದುತ್ವ; ಕೋಮಲತೆ: 
"ಸೌಕುಮಾರ್ಯಂಬೆಜು' ಪರಾ. ೨. [ಕಾವ್ಯಮಾ] ಕಾವ್ಯದ ಹತ್ತು 
ಗುಣಗಳಲ್ಲಿ ಒಂದು; ಮೃದುವರ್ಣಗಳಿಂದ ಕೂಡಿರುವಿಕೆ ಮತ್ತು 


ಅಹಿತವಾದ ವಿಷಯವನ್ನು ನಯವಾಗಿ ತಿಳಿಸುವುದು; ಮೃದುವಾದ ವರ್ಣ [ 


ರಚನೆಯೂ ಆಹಿತಮದ ವಿಷಯವನ್ನು ನಯವಾಗಿ ಹೇಳುವುದೂ ಸೌಕುಮಾರ್ಯ 
ಗುಣವೆನಿಸಿಕೊಳ್ಳುತ್ತದೆ (ಭಾರಮಾ. ೪೨). [%೦.) 

ಸೌಕುಮಾರ್ಯಂಬೆಖಜು (ಕ್ರಿ). ಸುಕುಮಾರತೆಯನ್ನು ಪಡೆ; ಮೃದುತ್ವವನ್ನು 
ಹೊಂದು: ಅಳ್ಲಿ ಸೌಕುವಾರ್ಯಂಬೆತ್ತೊಪ್ಪುವ ನಿರುಪಮ ನಿಜಶಿವಲಿಂಗಕ್ಕೆ ಕರತಳಾಸ್ತ 
ರಣಂ ಬೆಟ್ಟಿತಕ್ಕುಮೆಂದು ಬಿಟ್ಟು (ವೃಷಎ. ೨೩-೧೪ ವ). (ಸೌಕುಮಾರ್ಯ + ಪೆಜು) 

ಸೌಖ್ಯ (ನಾ). ೧. ನೆಮ್ಮದಿ ;ಸುಖ; ನಿಶ್ಚಿಂತೆ. ೨. ಸಂತೋಷ; ಹರ್ಷ: ನಾನಾವಿಧ 
ಸೌಖ್ಕಬಾಜನನುಪಾರ್ಜತ ಖೇಚರರಾಜ ಹೃದ್ಮವಿದ್ಮಾವಿಭವಂ (ಆದಿಪು. ೧-೭೩). [ಸಂ.1 

ಸೌಖ್ಯಕಾರಕ (ನಾ). ಸುಖವನ್ನುಂಟುಮಾಡುವವನು: ಮನಸಿಜನೆ ತಾಪಕಾರಣ 
ನೆನಿಸಿದನೆನಗವನೆ ಸೌಖ್ಯಕಾರಕನಾದಂ (ಶಾಕುಂತ. ೩೬-೬೩). [ಸಂ.] 

ಸೌಖ್ಯಪ್ರಣವ (ನಾ). ಪಂಚಪ್ರಣವಮಂತ್ರಗಳಲ್ಲಿ ಒಂದು: ಸಾಕಲ್ಮಪ್ರಣವ 
ಶಾಂಭ'ವಪ್ರಣವ ಸೌಖ್ಯಪ್ರಣವ ಸಾವಶ್ಶಪ್ರಣವ ಸಾಯುಜ್ಮಪ್ರಣವವೆಂಬ 
ಪಂಚಪ್ರಣವಮಂತ್ರಂಗಳಂ (ಎವೇಕ. 6೧). 1ಸಂ.] 

ಸೌಖ್ಯರತ (ನಾ). ಸುಖಾಸಕ್ತನಾದವನು: ನರಯ್ನುಗ್ಮೋದಯದೊಳ್‌ ಬುಧಂ 
ನೆಲಸೆ ವಾಚಾಳೂ ಕಣಾವೇದಿ ಸೌಖ್ಯರತಂ (ಜಾತಿ. ೧೭ ೨೬). (ಸಂ.] 

ಸೌಖ್ಯಾನುರಕ್ಷ (ನಾ). ಪ ಸೌಖ್ಯರತ: ದಿವಿಜೇಜ್ಮಂ ನಿಲೆ... ಮೂಆಆೊಳ್‌ 
ಎಎ ಸೌಖ್ಯಾಣುರಕ್ತ.: (ಜಾತತಿ. ೧೮-೧೧). [ಸಂ.] 

ಸೌಖ್ಯಾವಹ (ನಾ). ಸುಖವನ್ನುಂಟು ಮಾಡುವಂಥದ್ದು: ಸೌಖ್ಮಾವಹಮಾಕೆ 
ಗಕ್ಕೆಯನುಕೂಲಸಮಾರಣಮಾಗಿ ಮೇಣ್‌ ಪಥ೦ (ಶಾಕುಂತ. ೫೩-೮೯). 1ಸಂ.1 


ಸೌಗಂಧ (ನಾ). ಪರಿಮಳ; ಸುವಾಸನೆ: ಸೌಗಂಧಮಂ ಕೂಡೆ ಪಸರಿಸುವ 
(ಎಕ. ೪೪. ಶಿವವ೧. ೪-೩೭; 1122): ಗಂಧವಾಹಂಗೆ ಸೌಗಂಧವ . . . ಅಡರಿಸುಗುಂ (ಜಗವ. : 
೪:೬೫): ಉಳ್ಳಿಯೆಲೆ ಸೌಗಂಧವಪ್ಪುದೆ ಮುಳ್ಳು ಕೈದುವೆ (ಕಾಶಿರಾ. ೨೨-೪೧). (ಸಂ.) . 


ಸೌಗಂಧಿ (ನಾ). ೧. ಮನೋಹರವಾದ ವಾಸನೆಯುಳ್ಳುದು. ೨. ಶ್ರೀಗಂಧ; 
ಚಂದನ. (ಸಂ. ಸೌಗಂಧೀ। 


ಸೌಗಂಧಿಕ (ನಾ). ೧. ಪರಿಮಳದಿಂದ ಕೂಡಿದುದು ; ಸುವಾಸನೆಯುಳ್ಳುದು:: 


ಬಂಧುರತರ ಜಿನಸವನಸುಗಂಧೋದರದಿಂದೆ ನಾಂದು ತದ್ಗುಣದೊಳ್‌ ಸಂಬಂಧಿಸಿ 
ಪೆಸರ್ವಡೆದುವು ಸೌಗಂಧಿಕಮೆಂದು . . . ಕಿಸುಗಲ್ಲಳ್‌ "(ಚಂದ್ರಪ್ಪ ೧೨-೯೯). 
೨. ಸುಗಂಧದ್ರವ್ಮಗಳನ್ನು ಮಾರುವವನು. ೩. ಒಂದು ಬಗೆಯ ಹೂವು; 
ಚೆನ್ನೆಯ್ದಿ ಅ: ""ಸೌಗಂಧಿಕಾ, ಕಲ್ಹಾರಂ--ಈ ೨ ಚೆನ್ನೆಯ್ದಿಲ್‌'' (ಹಲಾಯು. ೧೧೨ -೫೯). 


೪. ಒಂದು ಬಗೆಯ ಸುವಾಸನೆಯ ಹುಲ್ಲು. ೫. ಕಸ್ತೂರಿಮೃಗ: 
'"ಸೌಗಂಧಿಕಂ ಕತ್ತುರಿಮಿಗಂ'' (ಮಂಗರಾ. ೪೮-೮). ೬. ಒ೦ದು ಬಗೆಯ ಖನಿಜ; 
ಗಂಧಕ. ೭. ಒಂದು ರತ್ನದ ಹೆಸರು; ಪದ್ಮರಾಗ: ಸೌಗಂಧಿಕವೆಂಬ ರತ್ನವು 


ವೈಶ್ಯ ಜಾತಿಯು (ಸೌಗಂಧಿ. ೩೬೬-೩೩). [ಸಂ-) ` 

ಸೌಗಂಧಿಕಾಕುಸುಮ (ನಾ). ಒಂದು ಬಗೆಯ ಹೂವು: ಆ ಭೀಮ ತಂದ 
ಸೌಗಂಧಿಕಾಕುಸುವು ಇದಕೆ ಅಸಮ! (ಅನಿಕೆ. ೨೩-೮). [ಸಂ.] 

ಸೌಗಂಧಿಸು (ಕ್ರಿ). ಒಳ್ಳೆಯ ಸುವಾಸನೆಯನ್ನು ಸೂಸು: ರಸಯುತಮಾಗೆ 
ಸೌಗಂಧಿಸುವ ಮಾಂಸವನಟ್ಟು (ಬಸಪು ೫೭-೩೬). (ಸೌಗಂಧ * - ಇಸ್ಸು) 

ಸೌಗಂಧ್ಯ (ನಾ). ಸುಗಂಧದಿಂದ ಕೂಡಿರುವಿಕೆ; ಪರಿಮಳಸಹಿತವಾದುದು: 


ಜಳದಿಂದಂ ಬಳಮಂ ಸುಗಂಧರಸದಿಂ ಸೌಗಂಧ್ಮಮಂ ಪುಷ್ಪಸಂಕುಳದಿಂ ಪೂಜ್ಮತೆಯಂ' 


... ಮಾಡುಗುಂ (ಶಾಂತಿಪು. ೧೦-೫೫). [ಸಂ.1 


೮೭೪೭ 


ಸೌಟು 


1 

|ಪೌಗತ (ಗು). ೧. ಬುದ್ಧನಿಗೆ ಸಂಬಂಧಿಸಿದ; ಬುದ್ಧನ ಅಭಿಪ್ರಾಯಕ್ಕೆ 
ಅನುಸಾರವಾದ: "ಸೌಗತಸಿದ್ದಾಂತ' ಪರಾ. (ನಾ). ೨. ಬುದ್ಧನ 
ಅನುಯಾಯಿ; ಬೌದ್ದಧರ್ಮವನ್ನವಲಂಬಿಸಿದವನು: ವೈಶೇಷಿಕರೂ ಸೌಗತರೂ 
(ಬೌದ್ಧರೂ) ಶಬ್ದವು ಅನುಮುನದಲ್ಲಿ ಅಂತರ್ಭೂತವಾಗುವುದು ಎಂದು ಹೇಳುವರು 
'ಭಾತತ್ತ್ವ. ೩೯೫). ([ಸಂ.] 

ಸೌಗತಸಿದ್ಧಾಂತ (ನಾ). ಬೌದ್ಧಮತದ ಸಿದ್ಧಾಂತ: ವೈದಿಕರು ಪ್ರತಿಕಕ್ಸಿಯರ 
ಅದ್ಭುತಗಳನ್ನು ಖಂಡಿಸಿ ಸಿದ್ಧಾಂತವನ್ನು ನಿರಾಕರಿಸುತ್ತಾರೆ. ಪ್ರಾಯಶಃ ಈ ವಿ?ತಾರವು 
ಸೌಗತಸಿದ್ಧಾಂತದಲ್ಲಿ ಅಧಿಕವಾಗಿ ಬರುವುದು (ಹಿಂದಸಾ. ೭). (ಸಂ.! 

ಸೌಚ, ಸವುಚ (ನಾ). ಶುಚಿತ್ವ; ಸುಶೀಲಗುಣ: ಪರಬಳವೆಯ್ದಿ ಕಯ್ತುವೆಡ 
ಯಾಡುವ ತಾಣದೊಳಲ್ಲಿ ಬೀರಮಂ ಪರವಧು ವಟ್ಟೆಳಾತರೆಡೆಯಾಡುವ ತಾಣದೊಳಲ್ಲಿ 
ಸೌಚಮಂ ಪರಿಕಿಸಿ (ಎಕ. ॥1 ೧೩೪-೪೨; ಸು. 992). ಸವುಚ : ತೋರು ಅವರೆಡೆಯೊಳಗೆ 
ಪರಿಗ್ರಹದಾರಿ ಏನಾನುಂಟೆ ಸವುಚಕ್ಕಾರಣದ ಗುಂಡಿಗೆಯು ಚೀಮೆಗಳಾವಿರಕ್ಷಣೆಗೆ 
(ಬಿಜ್ಜಪು. ೮೩-೩೪). (ಇ ಸಂ. ಶೌಚ) 

ಸೌಚಾಚಾರ (ನಾ). ೧.ಶುಚಿಯಾದ ನಡವಳಿಕೆ; ಸುಶೀಲನಡತೆ. 

೨. ಶುಚಿಯಾದ ನಡವಳಿಕೆಯುಳ್ಳ ವ್ಯಕ್ತಿ: ಅನೇಕ ಗುಣಗಣಾಳಂಕ್ಕತ ಸತ್ಯ 


| ಸೌಚಾ(ಚಾರ। ಚಾರುಚಾರಿತ್ರ ನಯವಿನಯವಿಜ್ಞಾನವೀರಬಳಂಜಧರ್ಮ್ಮಪ್ರತಿಪಾಳಕರುಂ 


(ಕಇಆ. ೪೪-೬೭೩-೧೧; 1229). (ಇ ಸಂ. ಶಾಚಾಚಾರ) 

ಸೌಚಿಕ (ನಾ). ಸೂಜಿಯಿಂದ ಕೆಲಸ ಮಾಡುವವನು; ಚಿಪ್ಪಿಗ: "`ತುನ್ನವಾಯಃ, 
ಸೌಚಿಕಃ - ಈ ೨ ಚಿಪ್ಪಿಗಂ'' (ಹಲಾಯು. ೯೭-೪೩೬); ಸೀಲಮಂ ಬಿಡದಿರ್ಪ ಪಾರ್ವರ 
ಜಾಲಮಾರ್ಯರ ಗೊಂದಣಂ ಸೌದ್ದಾಲಿಕಚಯಂ ಸೌಚಿಕರ ಸಂದಣಿ ಕುಲಾಲತತಿ 
(ವಿವೇಭ. ೪-೬೫). ಸಂ.) 

ಸೌಜನ್ಯ (ನಾ). ೧. ಒಳ್ಳೆಯತನ; ವಿನಯ; ಸಜ್ಜನಿಕೆ: ಮಾತಿನಲ್ಲಿ ಮಾಧುರ್ಯ 
ಎತ್ತು . . . ಸೌಜನ್ಮವಿತ್ತು (ಮಜಾಣ. ೧೬೫); ಯಾರೂ ಮಾನವಸಂಸ್ಕೃತಿಯ ಸೌಜನ್ಮ 
ವನ್ನು ಮಾರರು (ಕನ್ನಜಾ. ೫). ೨. ಉದಾರತ್ವ ; ಔದಾರ್ಯ: ಒಂದೇ ಒಂದು 
ಉಪಚಾರದ ಮಾತು ಕೂಡ ಆಡುವಷ್ಟು ಸೌಜನ್ಮ ಆ ತಾಯಿ ಮಗ ಇಬ್ಬರಿಗೂ ಇರಲಿಲ್ಲ 
(ಹೊಸಕಿ. ೪೫); ಕರುಣೆಯಲಿ ನಯವಿನಯಗಳಲಿ ಮೇಣದಟಿನ 
ಸೌಜನ್ಯಭಕ್ತಿಯಲಿ ೬ ೬: ಸಮವಿಲ್ಲ (ಚಿತ್ರಾಂಗು ೭೨-೧೯೮೪). 

ಸೌಜನ್ಯಕಂಧಾಂಕುರ = ಅತ್ಯಂತ ಏನಯಶಾಲಿ; ಒಂದು ಬಿರುದು: 

ಸೌಜನ್ಮಕಂದಾಂಕುರಂಗರ್ಚಿಸಿ ದೂತನಂ ವಿಸರ್ಜಿಸಿ (ಶಾಂತಿಪು. ೩-೯೩ ವ). ಸೌಜನೃತೀರ್ಥ 
= ಒಂದು ಬಿರುದು: ಕೋದಣ್ಡ್ಣಪಾರ್ತ್ನಂ ಸಾಜನ್ಮತೀರ್ತ್ವಂ ಮಣ್ಣಳಿಕಕಣ್ಣೀರವಂ 
(ಸೌಇಇ. 7೫. ೪೭-೯; 1074). ಸೌಜನ್ಯರತ್ನಾಕರ ಎ. ಒಂದು ಬಿರುದು: 
ಕಲಿಕಾಲಮೇರುವಿಬುಧಂ ಸಾಜನ್ಮರತ್ನಾಕರಂ ಬಲವನ್ತಂ ಪ್ರಭು (ಶಾನ್ತಿ ಸೆಟ್ಟಿ 
(Mor. xX. ೫೫-೩೫; 1062). [Xo] 

ಸೌಜನ್ಯವಿದೂರ (ನಾ). ವಿನಯಗುಣದಿಂದ ಬಹುದೂರನಾದವನು; ಕ್ರೂರಿ; 
ಅಸಂಸ್ಕೃತ: ಮದನುಗ್ರಹಾರ್ಥಮಾ ಮಾನ್ಕಮಹೇಶ್ವರಂ ಮಜ್‌ಯೊಳೆಯ್ಲಿದುದಂ 
ತಿಳಿದಾತನಲ್ತು ಸೌಜನ್ಮವಿದೂರನಾದೆನಕಟೆನ್ನವೊಲಾವನೊ ಗಾಂಪನುರ್ವಿಯೊಳ್‌ 
(ಶಬಶಂ. ೪-೧೨೭). ಹಂ.) 

ಸೌಜ್ಞೆ "ಸನ್ನೆ' ನೋ. 

ಸೌಜ್ಞೆಗೆಯ್‌ "ಸನ್ನೆಗೆಯ್‌' ನೋ. 

ಸೌಟಿಗೆ "ಸೊಂಟಿಗೆ' ನೋ. 

ಸೌಟು, ಸವಟ್ಕು, ಸವುಟು (ನಾ). ಅಡಿಗೆ ಮಾಡುವಾಗ ಕೂಡಿಸಲು, 
ತೋಡಲು ಹಾಗೂ ಬಡಿಸಲು ಬಳಸುವ .ಒಂದು ಸಾಧನ, ಸಟ್ಟುಗ: 
""ಕಂಚಿಕಮೆನಲ್‌ ಸೌ(ಪಾತಾಂ. ಸಮ)ಟೆನಿಕ್ಕುಂ'' (ಮಂಗರಾ. ೬೧-೮): ವನಿತೆ 
ಸೌಟಿನೊಳಕ್ಕಿಯ ತೊಳೆಸಿ (ಪುರಂದ. ೧-೧೧೧-೩): ಒಲೆಯೊಳೊಗ್ಗರಣೆಗೆ ಸೌಟಿಟ್ಟು ಎಣ್ಣೆಗೆ 
ಗಾಣಿಗನೆಡೆಗೋಡಿದಂತೆ (ಇಂಚಾಪ. ೮೯-೩೪). ಸವಟ್ಟು : ಅದನ್ನು ಸವಟುಗಳಿಂದ ತೆಗೆದು 
ಚೆಲ್ಲುತ್ತಾರೆ (ಮುಂಬಯಿ. ೩-೪೫). ಸವುಟು: ಅರಿಯನು ಸವುಟನೋಪಾದಿಯಲ್ಲಿ 


ಸಂಸ್ಕೃತಿಯ 


ಸೌಡಂಗೀ ಗಿಡ 


ವೇದಶಾಸ್ತ್ರವವೋದಿದ ಶ್ರಮಮಾತ್ರವೆ (ಉತ್ತಟೀ. ೪೫-೧೩); ಸವುಟು ಕೈಯಲ್ಲಿ ಇದ್ದಾಗ 
ಅವುಟು ಮಾಡಿದ್ದೇ ಬಂತು (ಗಾಡ). [ಜೇ. 8 ತುಳು. ಸೌಂಟು, ಸೌಟು] 
ಸೌಡಂಗೀಗಿಡ (ನಾ). ಒಂದು ಬಗೆಯ ಸಸ್ಮ: ಸೌಡಂಗೀಗಿಡ, ಕಾಡುಸುಂಡೆ 
(ಮೃಡಿಗಿ. ೭೧-೧೪೫೦). "ಚವುಡಂಗಿ' ಪರಾ. ಸೌಡಂಗ್ಗಿ *- ಗಿಡ (೬ ಗಿಡು)) 
ಸೌಡಿ, ಸವಡ್ಮಿ (ನಾ). ಗದ್ದೆ, ತೋಟಗಳಿಗೆ ನೀರು ಬಿಡಲು ನೇಮಕನಾದ | 
ಗ್ರಾಮನೌಕರ; ನೀರುಗಂಟಿ: ರಾತ್ರಿಯ ಹೆತ್ತು ಸೌಡಿಗಳನ್ನು ದಬಾಯಿಸಿಯೋ 
ಸರಿಮಾಡಿಕೊಂಡೋ ನೀರನ್ನು ಬಿಟ್ಟುಕೊಂಡರು (ಕಲನ ೧೬೩). ಸವಡ್ಮಿ : (8. (7 
ಸೌಡೀರ (ಗು). ವೀರರಸಪ್ರಧಾನವಾದ; ಪೌರುಷಯುಕ್ತವಾದ: ಧವಳ | 
1 
| 


ಚಮರರುಹೋಪವೀಜ್ಕವತಾನನು ಸೌಡೀರಸರಸವೀರಕಡಾಕರ್ಣ್ಣನೋತ್ತೀರ್ಣ್ಣ 
ಹರ್ಷಪುಳಕಸಂತಾನನುಂ (ಎಕ. ೪. ಬೇಲೂರು. ೭೧-೯೪; 1127). [ಆ ಸಂ. ಶೌಂಡೀರ) 

ಸೌಡು "ಸವಡ್ಮು' ನೋ. 

ಸೌತಿ "ಸವತಿ' ನೋ. 

ಸೌತೆ "ಸವುಂತೆ' ನೋ. 

ಸೌತೆಕಾಯಿ "ಸವುತೆಕಾಯಿ' ನೋ. 

ಸೌದರಿ "ಸೌದರೆ' ನೋ. 

ಸೌದರೆ, ಸೌದರಿ (ನಾ). ಒಂದು ಗ್ರಾಮ ಅಥವಾ ಸಮಾಜದ ಮುಖ್ಯಸ್ಥ; 
ಚೌಧುರಿ?) : ಈ ಭೀಮೇಸ್ವರದೇವರಿಗೆ ಸೆಟ್ಟಿಯ ಕೆಅ*ಯ ಸೌದರೆ ಬಾದಯ 
ಮುದ್ದಡ ವಂಕಣ ಮುದುದಿಮಂ ಕೊಟ್ಟಿ ಎಐ ಹೊಲ (ಕಇಆ. ೩೭-೫೦-೧೧; 1042). 
ಸೌದರಿ: ಚಿನಿವರದ ಸೆಟ್ಟಿ ಸೌದರಿಯರುಂ ಬಹುಧಾನ್ಮವನು ಮಾರುವರು 
(ನವಮೋ. ೨೯-೫೬). "ಚೌಧುರಿ' ಪರಾ. ೧ / 

ಸೌದರ್ಯ (ನಾ). ಸೋದರಭಾವ; ಅಣ್ಣತಮ್ಮಂದಿರ ಪ್ರೀತಿ; ಭ್ರಾತೃ! 
ವಾತ್ಸಲ್ಮ : ಎಮ್ಮಯೃರುಂ ಬೆಸಕೆಯ್ಕುತ್ತಿರೆ ನೀನೆ ಮೇಣರಸುಗೆಯ್‌ ಸೋ(ಪಾಠಾಂ. | 
ಸೌಂ ಸಾ3ದರ್ಯದಿಂದೊಳ್ಳಿತೇ ವಸುಧಾಮಂಡಳಮಿಂಬುಕೆಯ್ವುದಿದನು (ಸಂಭ. | 
೧೩-೮೫); ಕರ್ಣಂಗೆಯುರ್ವರೆಯಂ ಕೊಟ್ಟವನಾಳ್ವನಾಗೆ ಬಲ್‌ಕಾವಾಳಾಗಿ ಸಾದರ್ಯ 
ದಾಯಿರವಂ ಪೊಲ್ಲದುಗೆಯ್ದಿರೆಂದು ಜಡಿದರ್‌ ಕುಂತೀಸುತರ್ಕೊಂತಿಯಂ (ಗದಾಯು. | 25 
೧೨-೨೦); ಅಮರಸೌದರ್ಯಮಿದು ಸಾಜಂ? (ಗಿ೪ಎಂ. ೪೫-೨೦). [ಸಂ.) 

ಸೌದಾಗಾರ (ನಾ). ವರ್ತಕ; ವ್ಮಾಪಾರಿ: ಬಳಿಕ ಬರಿಸಿ ಕುದುರೆಯ ಸೌದಾಗಾಅ £ರ3 
|ಪಾಠಾಂ. ಸಾದಗಾಜ, ಸಾದಕರ, ಸೌದೆಗಾಅ, ಸೌಧಾಗಾಆ)ನ ಬೆಲೆಯೇನೀ ವಾಜಿಗೆನಲು 
(ಕುರಾಸಾಂ. ೯-೧೦೭); ಅವಳ ಇಪ್ಪತ್ತನೇ ವರುಷದಲ್ಲಿ ಲಂಡನದ ಜೋಸಫನೆಂಬ 
ಸೌದಾಗಾರನಿಗೆ ಮದುವೆ ಮಾಡಿಕೊಟ್ಟರು (ಗರತಿ. ೧೫೮). 

(— ಪಾಠ. ಹಿಂ. ಮರಾ. ಸೌದಾಗರ್‌] 

ಸೌದಾಮನಿ (ನಾ). ೧. ಮಿಂಚು; ವಿದ್ಯುತ್ತು: ""ಶಂಪಾ . . . ಎದ್ಮುತ್‌, 
ಸೌಡಾಮನೀ . . . ಐರಾವಶೀ - ಈ ೧೧ ಮಿಂಚು'' (ಹಲಾಯು. ೧೧-೬೦). ೨. ಇಂದ್ರನ 
ಆಸ್ಥಾನದ ಒಬ್ಬ ಅಪ್ಸರೆಯ ಹೆಸರು. (ಸಂ. ಸೌದಾಮನೀ। 

ಸೌದಾಮಿನಿ (ನಾ). ೧. ಮಿಂಚು; ವಿದ್ಭುತ್ತು: ಸೌದಾಮಿನಿಯವೊಲ್‌ ಭೋಂಕೆನೆ | 35 
ಸುರಕಾಮಿನಿ ರಂಗದೊಳದೃಶೈಯಪ್ಪುದುಮಾಗಳ್‌ (ಆದಿಪು. ೯-೪೧): ಭಗವದ್ಬಕ್ತಿ 
ಕಾದಂಬಿನಿ ಹೇಮದ್ಕೋತಿ ಸೌದಾಮಿನಿ. . . ಎನಿಸೆ (ವುಷ್ಪಪು ೯-೫೨): ಕಡೆಗಣ್ಣುಡಿವೆಳಗಿಂ 
ಸೌದಾಮಿನಿಯನ್ನೇಳಿಸುತೆಸೆದಿರ್ಪಾ ಕಾಮಿನಿ (ಉದ್ಭದಃ. ೨-೫೮). ಪ. ಸಿಡಿಲು: 
ಅಂತಲ್ಲದಂದೀ ತರು ಕೆಡೆವುದೆ ಸೌದಾಮಿನೀಪಾತದಿಂದಂ (ಮಲ್ಲಿಪು ೯-೫೭). 

(ಸಂ. ಸೌದಾಮಿನೀ। 

ಸೌದೆ, ಸವದ, ಸವಿದೆ, ಸವಿಧೆ, ಸವುದೆ (ನಾ). ಕಟ್ಟಿಗೆ; ಉರುವಲು: | 
ವರ್ಷಂಪ್ರತಿ ಹಾಲು ಸೌದೆಗವಾಗಿ ಸಹವಾಸಿಯ ಹಳ್ಳಿಯ ನಡುಬಯಲಲಿ . . . | 
ಕೊಟ್ಟ ಗದ್ದೆ (ಮೈಆ೦. ೧೯೪೩, ೧೯-೨೯: 1221): ಕಾಡಿನಲ್ಲಿ ಸೌದೆಗೆ ಕಡಿಮೆಯಾಗಿರಲಿಲ್ಲ 
(ದೇವಣಿ. ೩೬); ಮಹಮ್ಮದನು ಸೌದೆಯನ್ನೊದಗಿಸುವ ಕೆಲಸವನೊಪ್ಪಿಕೊಂಡನು | 
(ಪೈಮಹ. ೬೧). ಸವದೆ,: ಸಾಲಗಾರನ ಮನೆಗೆ ಸವದೆ ಹೊತ್ತರೆ ಮೇಲಣ ಬಡ್ಡಿಗೆ | 45 
ಸಮವಾಯಿತು (ಗಾದ). ಸವಿದೆ : ಆ ಪೊನ್ನೆಲ್ಲಮಂ ಕೊಟ್ಟಾ ಸವಿದೆಯ ಭಂಡಿಯಂ 


10 


35 


20 


30 


೮೭೪೮ 


5 


ಸೌನಂದಕ 


ಕೊಂಡು (ಜೀವಸಂ. ೧೯೬-೨೮ ವ); ದಿವಿಜಪತಿ ಮರಮಳೆಯಂ ಕಣ್‌ವುತ್ತಿರೆ ತತ್ತುರದೊಳ್‌ 

ನೆಟ್‌ ಸವಿದೆಗಳಿಲ್ಲದಂತುಟಾಯಿತ್ತಾಗಳ್‌ (ತ್ರಿಪುವಿ. ೧೦-೨೭). ಸವಿಧೆ: ಸತ್ರದಡುಗೆಯ 

ಸವಿಧೆಗೆ ಮೊದಲ್ಲೊಟ್ಟ ಗದ್ಯಾಣಮೆರಡು (ಸೌಇಇ. ೩1, ೯೨-೩೫; 1054). 

ಸವುದೆ: ಶಿಲೆಗಳು ಭೇದವಂ ಹೊಂದಿದ್ದರೆ ಮುತ್ತುಗದ ಸವುದೆಗಳಿಂದ . . . ಸುಟ್ಟು 

(ಹೌಗಂಭಿ. ೪೩೩-೧೬): ಮಲ್‌ ಯ ಮುಟ್ಟುಗದರಳಿಯ ಸೆವುದೆಗಳನಳತೆಯೊಳ್‌ 

ಕೊಯ್ದಿರ್ಪೆನಾರಿಂ ತಲೆವೊಜ್‌ಗಟ್ಟಿ ತರ್ಪ ವಟುಗಳಿಂದೆಯುಂ (ರಾವಇಕ್ವ. ಇಸ-೧೩೫; 

ಗಂಡನು ಕೊಡಲಿಯನ್ನು ಹೆಗಲಿಗೆ ಹಾಕಿಕೊಂಡು ಸಪುದೆಯನ್ನು ತರುವುದಕ್ಕೆ ಕಡಿಗೆ 

| ಹೊರಟನು (ನೀತಿಚಂ. ॥». ೧೯). "ಸಮಿತ್ತು' ಪರಾ. (೬ ಸಂ. ಸಮಿಧ್‌] 

ಸೌಜ್ಞಿ, ಸವದೆ (ನಾ). ವ್ಯಾಪಾರ; ವಹಿವಾಟು: ಕೆಲವು ಪ್ರಮಾಣಕ್ಕೆ ಒಮ್ಮೆ ಸೌದೆ 
(Transaction)ಯು ಪೂರ್ಣವಾಯಿತೆಂದದೆ ಅದನ್ನು ಪಾಲಿಸುವ ಸಾಮರ್ಥವವು ತನ್ನ 
ಸಂಸ್ತೆಗಿದ ಎಂಬುದನ್ನು ಪ್ರಚಾರಕನು ಬಲ್ಲವನಾಗಿರಬೇಕು «ತಕ್ಕಡಿ. ೧೪). ಸವದ್ಮೆ : 
ಮಾಲವು ವೇಳೆಯಲ್ಲಿ ಬರದೆ ಇದ್ದ ಕಾರಣ ಸವದಯನ್ನು ತಕ್ಕೊಳ್ಳುವವರ ಮತ್ತು 
ನಮ್ಮ ವಿಚಾರದಿಂದ . . . ಒಡಂಬಟ್ಟು (ಮುಂಬವ್ಮಾ. ೨೧೩). 

ಸವದೆ ಮಾಡು = ವ್ಯಾಪಾರ ಮಾಡು; ವಹಿವಾಟು ನಡೆಸು: 

ಬರೆದ ಪ್ರಕಾರ ಸವದ ಮಾಡುವುದು ಅಥವಾ ಮಾಡದೆ ಇರುವುದು ನಮ್ಮ ಖುಶಿಯ 
ಮೇಲೆ ಇರುತ್ತದೆ (ಮುಂಬವ್ಕಾ. ೨೬೪). 1೪- ಹಿಂ. ಮರಾ. ಸೌದಾ) 

ಸೌಧ (ನಾ). ೧. ಸುಣ್ಣ ಬಳಿದ ಮನೆ; ಧವಳಾರ: "'ಸುಧಾಧವಳಿತಂ, 
ಸೌಧಂ - ಈ ೨ ದವಳಾರಂ'' (ಹಲಾಯು. ೪೯-೧೩೯). ೨. ಅರಮನೆ ಅಥವಾ 
ಉಪ್ಪರಿಗೆ; ಭವನ: ನಾಟಕಶಾಲೆಗಳ ವಿವಿಧ ಸೌಧಂಗಳ ಕೊಂಡಾಟಮನೆ 
ಮೆಆ'ದು (ಆದಿಎ. ೫-೩೭); ಸೌಧಮೂರ್ಧಂಗಳೊಳ್‌ ಚಕೋರಮಿಥುನದಂತೆ ಚಾರು 
ಚಂದ್ರಿಕಾಸೇವನೆಯಂ ಸಂಭಾವಿಸಿಯು೦ (ಚಂದ್ರಷ. ೩-೨೮ ವ); ಮಿಜುಗುವ ಸೌಧಂ 
ಗಳಿಂ ರಂಜಿಸಿ. . . ತೋರ್ಪ ಕಾಂಚೀಪುರಮುಂಟು (ಉಮಾಶ್ವ. ೭೪-೧೮). ೩. 
ಬೆಳ್ಳಗಿರುವುದು; ಬಿಳಿಯದು. ೪. ಅಮೃತ. ೫. ಕೆಸರು; ಪಂಕ. 
೬. ಹುಲ್ಲು; ತೃಣ. ೭. ಸತ್ಯ; ನಿಜ. "“ನಿರುತಾಮೃತಂ ಪಂಕಮುಪ್ಪರಿಗೆ ಸಿತಂ 
ಪುಲ್ಲಿವಾಜುಂ ಸೌಧವೆಸರ್‌'' (ನಾನಾಕಂ. ೧೨೧); ""ಹರ್ಮ್ಮ ಪೀಯೂಷಮುಂ ನರುತಂ 
ಪಂಕ ತೃಣಂ ಸಿತಂಗಳಿವು ಸೌಧಾಖ್ಯ'' (ನಾನಾರ. ೯೫). |ಸಂ.1 

ಸೌಧಗೃಹ (ನಾ). ಉಪ್ಪರಿಗೆಮನೆ: ಪದ್ಮರಾಗ ಜಿನಗೇಹದ ಸೌಧಗೃಹಂಗಳಂಶು 
ಮಂಡಳಿ ನೆಗೆದಲ್ಲಿ ಮಂಡಳಿಸೆ (ಪುಷ್ಪಪು ೯-೨೭). [ಸಂ.] 

ಸೌಧರ್ಮ (ನಾ). [ಜೈನ] ಹದಿನಾರು ಸ್ವರ್ಗಗಳಲ್ಲಿ ಮೊದಲನಯದು: 
ಸೌಧರ್ಮಂ ಕಲ್ಪಮಾ ಶ್ರೀನಿಲಯವಿದು ವಿಮಾನೋತ್ತಮಂ . . , ತಾತ್ಸರ್ಯದಿಂದಂ 
ಬಗೆವುದಟ್‌ಮವುದುಂ (ಶಾಂತಿಪು. ೭-೨೧): ಸೌಧರ್ಮದೊಳಮರತ್ವಶ್ರೀಧಾರಿಣಿಯಾಗಿ 
ಮತ್ತೆ ಬಂದೀಗಳ್‌ ದುರ್ಯೋಧನಸುತೆಯುಂ ಭವದವರೋಧಜನಾಗ್ರಣಿಯುಮಾದಳ್‌ 
(ಚಂದ್ರಪು. ೩-೭೮). [ಸಂ.) 

ಸೌಧರ್ಮಕಲ್ಪ (ನಾ). ಸ ಸೌಧರ್ಮ : ಉಗ್ರೋಗ್ರತಪಂಗೆಯ್ದನಿಬರುಂ ಸೌಧರ್ಮಕಲ್ಪಂ 
ಮೊದಲಾಗೊಡೆಯ ಕಲ್ಪಂಗಳೊಳ್‌ ಪುಟ್ಟಿದರ್‌ (ವಡ್ಡಾರಾ. ೩೦-೧೬); ಅಸುವಂ ವಿಸರ್ಜಿಸಿ 
ಸೌಧರ್ಮಕಲ್ಪದೊಳ್‌ ದೇವನಾಗಿ (ಆದಿಪು ೨-೧೭ ವು. ೫0.) 

ಸೌಧರ್ಮಿಕೆ (ನಾ). ಒಳ್ಳೆಯತನ; ಸೌಜನ್ಯ : ಅತಿಭವ ಸೌಧರ್ಮಿಕೆಯ ಕೂರ್ಮೆಯ 
ಭರದಿಂದಜಗುವಂತೆಜಗಿ ಪೊಡವಡುವುದುಂ (ಶಾತಿಪ. ೫-೬ ವ); ನಿನ್ನಂ ಕೊಂದಂ 
ಗಡಮೊಳನಿನ್ನುಂ ಕೊಂದವನನೀಳ್ಕಿ ಕೊಲ್ಲದೆ ಮಾಣ್ಣಾನಿನ್ನುಮೊಳೆಂ ಗಡ ಸಾಲದೆ 


40| -ನಿನ್ನಯ ಕೂರ್ಮಗಮದೆನ್ನ ಸೌಧರ್ಮಕೆಗಂ (ಗದಾಯು. ೫-೬). ಸೌಧರ್ಮ + - ಇಕೆ] 


| ಸೌಧರ್ಮೇಂದ್ರ (ನಾ). [ಜೈನ] ಸೌಧರ್ಮವೆಂಬ ಸ್ವರ್ಗಲೋಕದ ಅಧಿಪತಿ ; 
| ಹದಿನಾರು ಜನ ಇಂದ್ರರಲ್ಲಿ ಒಬ್ಬ: ವಿಲಾಸಂ ಮಿಗೆ ಸೌಧರ್ಮೇಂದ್ರನಂದಾ 
ಶಚಿವೆರಸು ಮಹೋತ್ಸಾಹದಿಂ ಬಂದನಾಗಳ್‌ (ಆದಿ ೭-೪೩); ಸೌಧರ್ಮೇಂದ್ರನಾ 
ದೇಶದಿಂ ಧನದಂ ನಿರ್ಮಿಸಿದಂ ಸಭಾಸದನಮಂ (ಮಲ್ಲಿಪು ೧೪-೧೧೩). [ಸಂ.) 
ಸೌನಂದಕ (ನಾ). [ಜೈನ] ಚಕ್ರವರ್ತಿಗೆ ಇರಬೇಕಾದ ಹದಿನಾಲ್ಕು ರತ್ನಗಳಲ್ಲಿ 
ಒಂದು; ಏಳು ಆಜೀವರತ್ನಗಳಲ್ಲಿ ಒಂದು; ಒಂದು ಖಡ್ಗದ ಹೆಸರು: 


ಸೌನಿಕ 


ಸೌ!ಣಾಶಾಂ: ಸಾ)ನಂದಕಮೆಂಬ . ಖಡ್ಡರತ್ನಮುಂ (ಅದಿಪು. ೧೧-೩ ವ) ; ಅತಿ ನಿಶಿತಂ 
ಬಲಗೆಯ್ಕೊಳ್‌ ಶತಹ್ರದಾಕೃತಿಯನಾಂತ ಸೌನಂದಕದತ್ಮತಿಶಯರುಚಿ ತದ್ದೂತದ್ದಿತಯದ 
ಕಣ್ಣೊಳ್‌ ನಿಮಿರ್ದುದು (ಮಹಾನೇ. ೧೧-೧೨೨). [ಸಂ.1 

ಸೌನಿಕ (ನಾ). ಕಟುಕ ; ಕಸಾಯಿಗಾರ : ""ವೈತಂಸಿಕ;, ಸೌನಿಕ;, ಕೌಟಿಕ:, ಮಾಂಸವಿಕ್ರಯಾ 
ಈ ೪ ಸೊನೆಗಾಅಲ'' (ಹಾಯು. ೯೬-೪೪೧); ಮಾನನರೊ ದಾನವರೊ ಭೂಮಾತೆಯನು 
ತಣಿಸೆ ಶೋಣಿತವನೆರೆಯುವರು ಬಾಷ್ಪ ಸಲುವುದಿರೆ . . . ಯಾ ಧರಣಿ ಸೌನಿಕನ 
ಕಟ್ಟೆಯೇ೧? (ಮಂಕುಕ. ೧೨). [ಸಂ.1 

ಸೌಪರ್ಣ (ನಾ). ಗರುಡ; ಸುಪರ್ಣ : ವೈರಿಫಣೀಂದ್ರಸೌಪರ್ಣಂ (ಗದಾಯು. ೭-೭ ವ); 
ಸೌಪರ್ಣನಹಿಕುಲಕೆ ಮುನಿದೆಆಗಿ ಕೊಲುವಂತೆ (ಹಚಕಾ. ೬-೧೩); ಅಸುರೇಂದ್ರ ಕಟ್ಟಿದ 
ನಾಗಪಾಶವನು ಮಂಗಿದನು ಸೌಪರ್ಣ (ಕಾಶಿರಾ. ೧೯-೬೫). ಸಂ.) 

ಸೌಪ್ತಿಕ (ಗು). ೧. ನಿದ್ರೆಗೆ ಸಂಬಂಧಿಸಿದ. (ನಾ). ೨. ನಿದ್ರಿಸುತ್ತಿರುವವರ 
ಮೇಲೆ ಬಿದ್ದು ನಡೆಸುವ ಕಾಳಗ; ಕಳ್ಳೇರುಕದನ: '“ಸೌಪ್ತಿಕಮೆಂಬುದು 
ಕವಿಯೇಲು'' (ಹಲಾಯು. ೭೪-೨೯೮). (ಸಂ. 

ಸೌಭದ್ರೇಯ (ನಾ). ಸುಭದ್ರೆಯ ಮಗ; ಅಭಿಮನ್ಮು: ತನಿಸೊಕ್ಕಿ ದೆಸೆಪಟ 
ದುಳಿದು ಸೌಭದ್ರೇಯಭೃಂಗನ ಬಿಲುದನಿಯ ಭರವಂಜಿಸಿತು ಜಯಯುವತಿ 
ವಿರಹಿಗಳ (ಕುವ್ಮಾದ್ರೋ. ೬-೩೧). [ಸಂ.] 

ಸೌಭಾಗ್ಯ (ನಾ). ೧. ಶುಭ; ಮಂಗಳಕರವಾದುದು: ಸಾಭಾಗ್ಯವಿಂದಮಳಿಯಂ 
ಗುಣದಿಂದಳಿಯಂ ವಿತರಣಗುಣದಿಂದಳಿಯನೆನಿಪ್ಪಂಗೆ ಕುಡುಗೆ ಕೃತಿಕನ್ನಿಕೆಯಂ 
(ಪುಷ್ಪಪು. ೧-೭೦); ಸೌಭಾಗ್ಯಕೀರ್ತಿವಿಜ್ಞಾನಂಗಳ್‌ . .. ನಾಟ್ಕಮಾರ್ಗದೊಳೊಂದಿದವಂ 
ಗಲ್ಲದಜ್ಜನೊಳ್‌ ಸಮನಿಪವೇ .(ಲಾಸ್ಮರಂ. ೧-೨೫). ೨. ಸುದೈವ; ಅದೃಷ್ಟ: 
ವಿನಯಂ ರೂಪು ವಿವೇಕಮನ್ವಯದ ಪೆಂಪೊಳ್ಪ್ಳಾರ್ಪು ಸೌಬಾಗ್ಯಮೆಂಬಿನಿತುಂ 
ರಾಣಿಯರ್ಗೆಲ್ಲಮುಳ್ಳೊಡಂ (ಪುಷ್ಪಪ. ೧೩-೯); ತಮ್ಮಾರ್ವರ ಸಮಾನುರಾಗ 
ಸೌಭಾಗ್ಯವಿಭ್ರಮಮಂ ಸಂಭ್ರಮಂ ಮಿಗೆ ಸಮದ ಸರಸೋಕ್ತಿಗಳಿಂ ಬಣ್ಣಿಸುತ್ತಿರ್ಪಿನಂ 
(ರಾಜಶೇ. ೧೧-೧೩೧ ವ): ನಿನ್ನಯ ಸರಂಗೇಳ್ವ ಸೌಬಾಗ್ಯವೊಂದದುವೆ ಸಾಲ್ಗೆನಗೆ 
(ಶ್ರೀರಾಮಾ. ೮೮-೨೮೧). ೩. ಮುತ್ತೈದೆತನ; ಸೌಮಂಗಲ್ಕ : ರತಿಯಿಂ ಸೌಂದರ್ಯ 
ಸೌಭಾಗ್ಯಮಂ . . . ಈಟಸ್ಕೊಂಡು (ಪುಷ್ಪಪು ೩-೨೫); ಅವಳಿಗೆ ಅಖಂಡಸೌಭಾಗ್ಯದ 
ವಾತ್ಸಲ್ಮಹಸ್ತ ನೇವರಿಸಿ ಆಶೀರ್ವದಿಸುತ್ತಿದ್ದರು (ದೀಪತ. ॥, ೯೧). ೪. ಆಸ್ತಿ; ಸಂಪತ್ತು: 
ನಮಗಿರುವ ಸೌಭಾಗ್ಯವೆಲ್ಲ ಇವಳೊಬ್ಬಳೇ (ಶಾಂತಲಾ. ೯).೫. ಚೆಲುವು; ಸೌಂದರ್ಯ: 
ಅತ್ಮಂತರೂಪಲಾವಣ್ಮಸಾಭಾಗ್ಯಕಾಂತಿಹಾವಭಾವವಿಲಾಸ ಎಭ್ರಮಂಗಳನೊಡೆಯೊಳಂ 
. .. ತನ್ನಲ್ಲಿಗೆ ವಂದೊಳನೇಕಾಂತಂ ಸಮನಿಸಿದೊಡಾಕೆಗಳಿಪದೆ (ವಡ್ತಾರಾ. ೧೭-೧೧). ೬. 
ಸಿಂದೂರ ; ಚಂದ್ರ . ೭. [ಜ್ಯೋತಿ] ಇಪ್ಪತ್ತೇಳು ಯೋಗಗಳಲ್ಲಿ ಒಂದು; 
ನಾಲ್ಕನೆಯ ಯೋಗ: ವಿಷ್ಕಂಭ ಪ್ರೀತಿ ಆಯುಷ್ಮಾನ್‌ ಸೌಭಾಗ್ಯ . . . ವೈಧೃತಿಗಳೆಂಬ 
ಇಪ್ಪತ್ತೇಳು ಯೋಗಂಗಳುಂ (ಎವೇಕ. ೨೬೨). ಆ. (ತತ್ತ್ವಶಾ। ಪದಾರ್ಥನಿರೂಪಣ 
ದಲ್ಲಿ ಬರುವ ನಲವತ್ತು ವಿಧ ಗುಣಗಳಲ್ಲಿ ಒಂದು: ರೂಪರಸಗಂಧ . . . 
ಸೌಭಾಗ್ಯವೆಂದು ಸಾಮಾನ್ಯವಾಗಿ ನಲವತ್ತು ಏಧ ಗುಣಗಳು (ಓಂದಸಾ. ೨೭೬). (ಸಂ. 

ಸೌಭಾಗ್ಯಂದಳೆ (ಕ್ರಿ). ಶುಭವನ್ನು ಹೊಂದು; ಮಂಗಳವನ್ನು ಪಡೆ: ಮುನ್ನಂ 
ಮಾಡಿದ ಪುಣ್ಮದ ಫಲದಿಂದುನ್ನತಿಕೆಯ ಸೌಭಾೌಗ್ಮಂದಳೆದ್ಕೆ (ಜಯಕಾ. ೩-೭೨). 

(ಸೌಭಾಗ್ಯ + ತಳಿ] 

ಸೌಭಾಗ್ಯವತಿ (ನಾ). ಮುತ್ತೈದೆ; ಸುಮಂಗಲಿ: ಸಾಭಾಗ್ಯವತಿ . . . ಮೊದಲಾದ 
ಶಬ್ದಗಳನ್ನು . . . ಪತ್ರ ಸ್ವೀಕರಿಸತಕ್ಕವರ ಹೆಸರಿನ ಹಿಂದೆ ಜೋಡಿಸಿ ಬರೆಯುವ 
ಸಂಪ್ರದಾಯ ಉಂಟು (ಮುಂಬಲು. ೪-೮೪). (ಸಂ. ಸೌಭಾಗ್ಯವತೀ। 

ಸೌಭಾಗ್ಯಶಾಲಿ, ಸೌಭಾಗ್ಯಶಾಳಿ (ನಾ). ಅದೃಷ್ಟವಿರುವ ವ್ಯಕ್ತಿ; ಅದೃಷ್ಟಶಾಲಿ: 
` ಅವಳು ತುಂಬ ಸೌಭಾಗ್ಯಶಾಲಿ, ಸುಖವಾಗಿದ್ದಾಳೆ (ರೂಢಿ). ಸೌಭಾಗ್ಯಶಾಳಿ: ಅದರ್ಕೆ 
ಪಾರಯ್ಸಿ ಸೌಭಾಗ್ಮಶಾಳಿ ವಿಟನಿಂತೆಂದಂ (ಶಾಂತಿಪು. ೮-೯೫ ವ). (ಸಂ. ಸೌಭಾಗ್ಯಶಾಲಿನ್‌] 

ಸೌಭಾಗ್ಯಶಾಳಿ "ಸೌಭಾಗ್ಯಶಾಲಿ' ನೋ. 

ಸೌಭಾಗ್ಯಸಂಪನ್ನೆ (ನಾ). ಚೆಲುವನ್ನೆ ಸಂಪತ್ತಾಗಿ ಉಳ್ಳವಳು; ಅತ್ಯಂತ 


೮೭೪೯ 


ಸೌಮ್ಯ 


ಸುಂದರಿ: ಲಕ್ಷೀಮಹಾದೇವಿ ಧಾತ್ರೀಪತಿಯಂ ಸರ್ವಾಂಗಸೌಂದರ್ಯದಿನೆಅಗಿಸಿ 
ಸೌಭಾಗ್ಯಸಂಪನ್ನೆಯಾದಳ್‌ (ಮಲ್ಲಿಪು. ೩-೮೬). (ಸಂ. ಸೌಭಾಗ್ಯಸಂಪನ್ನಾ] 
ಸೌಭಾಗ್ಯಸದನೆ (ನಾ). ಸೌಂದರ್ಯದ ನೆಲೆಯಾಗಿರುವವಳು; ಅತ್ಯಂತ 
ಸುಂದರಿ: ಚಂದ್ರ)ವದನೆ ಸೌಬಾಗ್ಯಸದನೆ ರಾಯಜಳಪ್ಪಕಳ್ಪಾವನೀಜ ಸಮಾಲಿಂದ 
(ಗಿತ) ಜಂಗಮಲತೆ (ಎಇ. 2೦೬೪(1॥ ೩೫:೩೯; ಸು. 1082). 
(ಸಂ. ಸೌಭಾಗ್ಯಸದನಾ (ಸೌಭಾಗ್ಯ 4 ಸದನ *- -)) 

ಸೌಬಾಗ್ಯಸಾರ (ನಾ). ಅತಿಶಯವಾದ ಸೌಂದರ್ಯದಿಂದ ಕೂಡಿದುದು: 
ನಾರೀನಯನೋತ್ಸಲಹೃನ್ನೀರೇಜಮನೊಡನಲರ್ಚಿ ಶಶಿಸೂರ್ಯಸಮಾಹಾರ 
ದಿನಾದವೊಲತುಳಾಕಾರಂ ಸೌಭಾಗ್ಯಸಾರಮಾಯ್ತಗ್ಗಳನಾ (ಚಂದ್ರಪು. ೧-೫೬). [ಸಂ.] 

10 [ಹೌಮಂಗಲ್ಕ (ನಾ). ೧. ಮಂಗಳಕರವಾದುದು; ಶುಭಕರವಾದುದು. 
೨.ಸುಮಂಗಲಿಯಾಗಿರುವಿಕೆ; ಮುತ್ತೆದೆತನ: ಅರಸಾಳ್ವಗ ಧರಣಿಯುರ 
ತರುಣಿಯುಂ ಶಾಲಿಸುಂದರಮಾಗಿರದೊಡೆ ಸೌಮಂಗಲ್ಯ[ವಾಠಾಂ. ಳೃ|ಮಾಗಿಯುಂ 
ಮೇಲೆಯುನ್ನತಿಯಪ್ಪುದೆ (ಜೈಮಿಭಾ. ೫-೫೩). [ಸಂ.1 

ಸೌಮನಸ (ನಾ). ೧. ಒಳ್ಳೆಯ ಮನಸ್ಸನ್ನು ಹೊಂದಿರುವಿಕೆ. ೨. ಒಳ್ಳೆಯ 
ಮನಸ್ಸುಳ್ಳವನು: ವಿಗತಸೌಮನಸರುಂ ವಿಪರೀತಚರಿತರುಂ (ನವೇದ. ೪೧-೧೫). 
೩. [ಜೈನ] ಸುಮೇರುಪರ್ವತದ ಮೇಲಿರುವ ನಾಲ್ಕು ವನಗಳಲ್ಲಿ 
ಮೂರನೆಯದು: ಆ ಜಂಬೂದ್ವೀಪದ ನಟ್ಟನಡುವೆ . . . ಭದ್ರಶಾಲನಂದನ 
ಸೌಮನಸ ಪಾಂಡುಕವನ ವಿರಾಜಿತಮುಂ . . . ಆಗಿ (ಆದಿಪು. ೧-೪೯ ವ) ; ಬೇಗದೊಳ್‌ 
ಸೌಮನಸಕ್ಕೆ ತಗುಳ್ತು ಮತ್ತೆ ಸೌಮನಸದಿನೆಯ್ದೆ ಪಾಂಡುಕವನಕಡರ್ದತ್ತು ಸುರೇಂದ್ರವಾರಣಂ 
(ಚಂದ್ರಪು. ೧೨-೧೦೬). ೪. ಅರುವತ್ತಮೂರು ಇಂದ್ರಕಗಳಲ್ಲಿ ಒಂದು: ನಿಜ 
ಜೀವಿತಾವಸಾನದೊಳ್‌ ಸೌಮನಸಮೆಂಬೂರ್ಧ್ವ್ವಮಧ್ಮಮದ ನವಗೈೈವೇಯಕ 
ದೊಳಹಮಿಂದ್ರನಾಗಿ (ಆದಿಪು. ೩-೭೮ ವ). (ಸಂ. 

ಸೌಮನಸವನ (ನಾ). ಎ ಸೌಮನಸ ೩: ಜಿನಮಜ್ಜನಾಂಬು ಪಾಂಡುಕವನದಿಂ 
ಸೌಮನಸವನಕೆ ತದ್ವನದಿಂ ನಂದನವನಕೆ ಪರಿದುದು (ಆಜಪು. ೪-೬೨). ([ಸಂ.) 

25 |ಸೌಮನಸ್ಯ (ನಾ). ೧. ಒಳ್ಳೆಯ ಮನಸ್ಸಿನಿಂದ ಕೂಡಿರುವಿಕೆ: ಇವರು . . . 
ಸೌಮನಸ್ಕದಲಿಳೆಯ ಪಾಲಿಸುತಿರ್ದರು (ಕುವ್ಮಾಸ. ೧-೪೨); ಗೌರವ್ವಯವರು . . . 
ಒಬ್ಬೊಬ್ಬರನ್ನೂ ಸೌಮನಸ್ಮದ್ಧಿಂದ ಕುಶಲ ಕೇಳಿ ಕಷ್ಟಸುಖಗಳನ್ನು ಎಚಾರಿಸಿ 
ಕಳಿಸಿಕೊಡುತ್ತಿದ್ದಾಗ (ಶಾಂತಲಾ. ೫೨). ೨. ಸಂತೋಷ. (ಸಂ.] 

ಸೌಮನಸ್ಸು (ನಾ). ಒಳ್ಳೆಯ ಮನಸ್ಸು ; ಶುದ್ಧಚಿತ್ತ: ಸೌಮನಸ್ಸು ವೈಮನಸ್ಸುಗಳು 
ಕಣ್ಣಿಗೆ ಕಾಣಿಸುವದಿಲ್ಲ (ಎಚಾಮಂ. ೨೬). (ಸಂ. ಸೌಮನಸ್‌। 

ಸೌಮಿತ್ರಿ (ನಾ). ಸುಮಿತ್ರೆಯ ಮಗ; ಲಕ್ಷ್ಮಣ: ಸೌಮಿತ್ರಿಯ ನಿರತಿಶಯ 
ಪ್ರೇಮಮನದನಂತುಟಿಂತುಟೆಂಬಂತುಟೆ ನಿದ್ರಾಮುದ್ರಿತಲೋಚನನಿರೆ ರಾಮಂ 
ರಕ್ಷಾನಿಮಿತ್ತಮೆಲ್ಬತ್ತಿರ್ದಂ (ವಂರಾಮಾ. ೮-೪); ಏಕೆ ನಿಂದಿಹೆ ಪೋಗು ಸೌಮಿತ್ರಿ ಕೋಪಿಸನೆ 
ಕಾಕುತ್‌ಸ್ಕನಿಲ್ಲಿ ತಳುವಿದೊಡೆ (ಜೈಮಿಭಾ. ೧೯-೨೫). 1ಸಂ.) 

35 | ಪಸೌಮುದಿ (ನಾ). (2): ಕಳಕಳಿಪ ದರಹಾಸ ಕೌಮುದಿಯ ಸೌಮುದಿಯ ಪೊಳೆಪೊಳೆವ 

| ಬಿಂಬೋಷ್ಠಪಲ್ಲವದ ವಲ್ಲವದ ನಲವಿನಿಂ ನೋಳು್ಪ ಯತಿತತಿಯ ಸುರತತಿಯ ಸಂತಶಿಗೆ 
ಹರಿಯ್ಕೆತರೆ (ವೆಂಕಾರಾ. ೧-೮-೨೬). (7) 

ಸೌಮ್ಮ (ಗು). ೧. ಚಂದ್ರನಿಗೆ ಸಂಬಂಧಿಸಿದ. ೨. ಚೆಲುವಾದ; ಸುಂದರವಾದ : 
ಸೌಮ್ಮದೇಹೋರ್ಧ್ಯಕೇಶಂ ಸುಕೇಶ೦ (ಆರಾಚ. ೪-೪-೩೬). ೩. ತಾಳ್ಮೆಯಿಂದ 
ಕೂಡಿದ; ಶಾಂತವಾದ. ೪. ತೀಕ್ಷ್ಣವಲ್ಲದ. ೫. ತಂಪಾದ; ಹಿತವಾದ. 
(ನಾ). ೬. ತೀಕ್ಷ್ಣವಲ್ಲದುದು: ತಡಿಗಳೊಳ್‌ ಬೆಳೆದ ಕುಜಪಂಕ್ತಿ ಸೌಮ್ಮಚ್ಛಾಯೆ 
ಯಿಂದ . . . ದಿನದೆಣಿಕೆಯಂತೆ ಚೆಲ್ಬಳವಟ್ಟು ಕಾಣಿಸಿದುದಾ ಕೊಳಂ (ನಂದಿಮಾ. ೬-೨೫). 
೭. ಚೆಲುವು; ಅಂದ: ""ಉತ್ತಮಂ ಪ್ರಿಯ ಸಾಧು ರಮಂ ರಮಣ್ಯಂ ರಮ್ಮರುಚಿರಂ 
ಪ್ರವೇಕಮೆನೆ ಸೌಮ್ಮಕ್ಕೆ ನಾಮಮಕ್ಕುಂ'' (ಮಂಗರಾ. ೧೫೬ ೨). ಆ. ಚೆಲುವ; ಸುಂದರ: 
ವಜ್ರವೃಷಭನಾರಾಚ ಶರೀರಸಂಹನನಸೌಮ್ಮನುಂ (ಆದಿಪು. ೧೫-೩ ವ) ; ತನ್ನಾ ಸೌಮ್ಮನಂ 
ಕಂಡರಿತಳಾ ಮಂದಹಸಿತ ಮುಖಕಮಲದೊಳ್‌ |! (ಶ್ರೀರಾಮಾ. ೨೭೩-೨೭೧). 


5 


15 


30 
|] 


40 


ಸೌಮ್ಯಕ 


೯. ಸೈರಣೆಯುಳ್ಳವನು; ಶಾಂತಸ್ವಭಾವದ ವ್ಯಕ್ತಿ: ಸೌಮ್ಮನಾಗಿಯುಮಶೇಷ 

ಜಗದ್ಗುರು... ಆದನಾ ನೃಪಂ (ಪುಷ್ಪಪು. ೧೩-೭). ೧೦. ಒಳ್ಳೆಯದು; ಶುಭವಾದುದು: 

““ಪ್ರಾಗ್ಮಂ . . . ಸುಂದರಂ, ಸೌಮ್ಮಂ . . . ಈ ೨೬ ಒಳ್ಳಿತು'' (ಹಲಾಯು. ೧೧೪-೪). 

೧೧. ಅರುವತ್ತುಸಂವತ್ಸರಗಳಲ್ಲಿ ನಲವತ್ತುಮೂರನೆಯದು : ಆ ವರ್ಷವೇ 

ಪ್ರಭವ, . . . ಸೌಮ್ಮ . . . ಕ್ಷಯವೆಂದಅವತ್ತು ತೆಅನಾಗಿಹುದು (ವಿವೇಕ. ೨೬೩). 
೧೨. ಒಂದು ಬಗೆಯ ಸ್ಮ : “ಕಾಂಡ - ಶಾಖಾ - ಸೌಮ್ಮ'' (ಓಷಧಿ. ೩೧). 
೧೩. [ಜೋತಿ] ನವಗ್ರಹಗಳಲ್ಲಿ ಒಂದು; ಬುಧ: ""ರೌಹಿಣೇಯ;, ಬುಧ;, 
ಸೌಮ್ಮಃ, ಚಾಂದ್ರಮಸಾಯನಃ - ಈ ೪ ಬುಧನ ಪೆಸರ್‌'' (ಹಲಾಯು. ೯-೪೬); 
ಗುರುವಿನೊಳೊಂದಿ ಸೌಮ್ಮನೊಡನಿರ್ಕೆ ನವೇಂದುಗೆ ರುದ್ರ (೧೧) ಸಂಖ್ಯ್ಕೆಯೊಳ್‌ . 
ಗ್ರಹಮೆಯ್ದುವಲ್ಲಿ (ಅಟ್ಟಮ. ೮-೧೮೨). ೧೪. ಉಗ್ರವಲ್ಲದ ಗ್ರಹ; ಶುಭಗ್ರಹ: 
ಇರೆ ನೀಚಗೃಹದಿ ಸೌಮ್ಮರ್‌ ಮರಮೊದಲೊಳ್‌ ಸಾಲಮೂಲದೊಳ್‌ ಜನನಂ 
(ಜಾತತಿ. ೪3): [ಸಂ.1 

ಸೌಮೃಕ (ನಾ). ದೇವತಾಪ್ರತಿಮೆಗಳನ್ನು ಪ್ರತಿಷ್ಠಾಪಿಸುವ ಐದು ಬಗೆಯ 

. ಪೀಠಗಳಲ್ಲಿ ಒಂದು: "ಮಯಮತ'ವೆಂಬ ಗ್ರಂಥದಲ್ಲಿ ಪ್ರತಿಮೆಗಳಿಗೆ ಬೇಕಾದ 
ಪೀಠಗಳು ಅನೇಕ ವಿಧವೆಂದೂ ಅವುಗಳಲ್ಲಿ ಮುಖ್ಯವಾದವು ಭದ್ರಪೀಠ, ಪದ್ಮಪೀಠ, 
ವಜ್ರಪೀಠ, ಸೌಮ್ಮಕ, ಶ್ರೀಕಾಮ್ಮವೆಂದೂ ಹೇಳಿದೆ (ಭಾರದ. ೫೧೭). ([ಸಂ.) 

ಸೌಮ್ಯದೃಷ್ಟಿ (ನಾ). ಶಾಂತವಾದ ನೋಟ; ಪ್ರಸನ್ನದೃಷ್ಟಿ: ನ್ಕೂನವಾಗಿ 
` ಮೃಗಾಂಶೆಯೊಳು ಶನಿನ್ಮೂನವಿಲ್ಲದ ಸೌಮ್ಯದೃಷ್ಟಿಯು ತಾನೆತಾಳಲು ಬಾಳುತಿಹ 
ದಶವರುಷದೊಳು ಮನುಜಾ (ಕೇರಪ್ರ. ೨-೧೪). ಸಂ.) 

ಸೌಮೃರೂಪ (ನಾ). ಮನೋಹರವಾದ ಆಕಾರ; ಸುಂದರವಾದ ರೂಪ. 

[ಸಂ.) . 

ಸೌಮ್ಯವಾರ (ನಾ). ಒಂದು ವಾರದ ಏಳುದಿನಗಳಲ್ಲಿ ನಾಲ್ಕನೆಯದು; 
ಬುಧನು ಅಧಿಪತಿಯಾಗಿರುವ ದಿನ; ಬುಧವಾರ. (ಸಂ.] 

ಸೌಮೃವೇಷ (ನಾ). ಕಣ್ಣಿಗೆ ಹಿತವಾದ ಉಡುಗೆ; ಆಡಂಬರರಹಿತವಾದ 
ವೇಷ: ತಪೋವನಗಳು ಸೌಮ್ಮವೇಷದಿಂದ ಪ್ರವೇಶಿಸುವುದಕ್ಕೆ ಯೋಗ್ಮಗಳು 
(ಶಾಕುಂತ. ೭-೧೦). [ಸಂ.) 

ಸೌಮ್ಯೋಕ್ತಿ (ನಾ). ೧. ತೀಕ್ಷ್ಣವಲ್ಲದ ನುಡಿ; ಮೃದುವಾದ ಮಾತು. 
೨. (ಆಲಂ) ""ಕಠಿನ ಅಥವಾ ಒರಟಾದ ಶಬ್ದಗಳನ್ನು ಪ್ರಯೋಗಿಸ 

. ಬೇಕಾಗುವಲ್ಲಿ ಅವಕ್ಕೆ ಬದಲಾಗಿ ನಯ ಅಥವಾ ಅಸ್ಪಷ್ಟ ಪದಪ್ರಯೋಗ 
ಮಾಡುವುದು; ನಯನುಡಿ; ಸೌಮ್ಯ್ಮೋಕ್ರಿ'' (ಕಗಗ. ಇಂಕಾ): ಹುಡುಗಿ 
ಕಪ್ಪು. ಹಾಗೆನ್ನಲು ಇಷ್ಟವಿಲ್ಲ. ಎಣ್ಣೆಗೆಂಪು ಎನ್ನುವುದು ಸೌಮ್ಮೋಕ್ತಿ (ನಮ್ಮನು. ೨೫೬). 

[ಸಂ.] 

ಸೌರ (ಗು). ೧. ಸೂರ್ಯನಿಗೆ ಸಂಬಂಧಿಸಿದ. ೨. ಸುರರಿಗೆ ಸಂಬಂಧಿಸಿದ; 
ಣೇವತೆಗಳಿಗೆ ಸೇರಿದ. (ನಾ). ೩. ಸೂರ್ಯನಿಗೆ ಸಂಬಂಧಿಸಿದುದು: ನಡೆ 

' ದುದು ಸೌರಂ ರಧಮುತ್ತರಾಯಣಕ್ರಮದಿಂದಂ (ಚಂದ್ರಪು. ೭-೬೬). ೪. ಸೂರ್ಯನ 
ಮಗ. ೫. ಶನಿ. ೬. ಯಮ. ೩. ಸೂರ್ಯನನ್ನು ಪೂಜಿಸುವವನು; 
ಸೂರ್ಯೋಪಾಸಕ: ಭಜಿಸುವರು ಸೌರರು ರವಿಯ (ಗಗತಾ. ೫-೬); ಸೌರರು 
ಸೂರ್ಯನ ಹಾಗೆ ಹಣೆಯ ಮೇಲೆ ಚಂದನದ ಬೊಟ್ಟನ್ನು ಇಟ್ಟುಕೊಳ್ಳುವರು (ಮುಂಬಯು. 
೬-೧೧೨). ಆ. ಸೂರ್ಯನ ಗತಿಯನ್ನು ಅನುಸರಿಸಿ ದಿನ ಮತ್ತು ಮಾಸಗಳನ್ನು 
ಲೆಕ್ಕ ಮಾಡುವ ಕ್ರಮ; ಸೌರಮಾನ: ಆ ಸಂವತ್ಸರವೇ ಸೌಢ . . . ಸಾವನ 
ಭೇದದಿಂದೈದು ತೆಅನಾಗಿರ್ಪದು (ಎವೇಕ. ೩೨೧); ಶ್ರೀಪರಮಾತ್ಮೆನು ಮೇಲೆ ಹೇಳಿದ 
ಪ್ರಕಾರ ಬಾರ್ಹಸ್ವತ್ಮ, ಸೌರ, ಅನುಸಾರ, ನಾಕ್ಷತ್ರ, ಚಾಂದ್ರಮಾನಗಳೆಂಬ ಐದು 
ಬಗೆಯಾಗಿ ಗಣಿಸುವ ಪರಿವತ್ಸರಾದಿ ಐದು ಹೆಸರುಗಳನ್ನು ಧರಿಸಿರುವನು (ಹಸಾರ. 
೯-೪೦ ತಾತ್ಪರ್ಯ). ೯. [ಜ್ಯೋತಿ] ಶನಿಗ್ರಹ. ಸಂ.) 

ಸೌರಂಭ (ನಾ). ಸಂಭ್ರಮ; ಸಡಗರ: ""ಸೌರಂಭಮೆಂದೆನಲು ಸಂಭ್ರಮಂ'' 
(ಮಂಗರಾ. ೧೩೦-೧೬); ಲಹರಿಯ ಸಾಗರದ ಸೌರಂಭದಂತಿರೆ ಮಸಗಿತಾಸ್ಥಾನ 


೮೭೩೫೦ 


45 


ಸೌರವ್ಯೂಹ 


(ಕುವ್ಮಾದ್ರೋ. ೧-೩೬); ಸಕಲಸೌರಂಭದಲ್ಲಿ ಸೊಗಸಿಹುದಲ್ಲಿ -ಬನವಸೆಯೆಂಬ ಪಟ್ಟಣವು 
(ಪ್ರಭುಲೀ, ೩-೨)... [೬ ಸಂ. ಸಂರಂಭ] 
ಸೌರಚಾಪ (ನಾ). ಸುರಧನಸ್ಸು; ಇಂದ್ರಚಾಪ: ಸೌರಚಾಪವು ಹೊಳೆವುತಿದೆ 
ನಭದಲ್ಲಿ (ಕೌಶಿರಾ. ೩೮-೨೯), [ಸಂ.) 

ಸೌರಣೆ "ಸಂವರಣೆ' ನೋ. 

ಸೌರಪುರಾಣ (ನಾ). ಹದಿನೆಂಟು ಉಪಪುರಾಣಗಳಲ್ಲಿ ಒಂದು; ಸೂರ್ಯನಿಗೆ 
ಸಂಬಂಧಿಸಿದ ಪುರಾಣ: ಸನತ್ಕುಮಾರಪುರಾಣ . ಸೌರಪುರುಣ RE 
ಭಾರ್ಗವಪುರಾಣವೆಂಬವೆ ಆಯಾಯ ನಾಮಧೇಯಮುಳ್ಳವಟ್‌ಂ ನಿರೂಪಿತಂಗಳಾದ . 

`` ಹದಿನೆಂಟು ಉಪಪುರಾಣಂಗಳು (ಎವೇಕ. ೯). (ಸಂ. 

ಸೌರಭ (ನಾ). ಸುವಾಸನೆ; ಪರಿಮಳ; ಸುಗಂಧ: ನಿಡುಸುಯ್ದ ನಲ್ಲಳ ಮುಖಾಂ 
ಬುಜ ಸೌರಭದೊಳೆ ಪೊದಯ್ದಿ (ಪಂಪಭಾ. ೪-೧೦೭); ಸುರಕುಜಕುಸುಮಸೌರಭಂ 
ಬಂದಪುದು (ನಂಬರ. ೧೫-೧೬೮); ಗಗನದ ಪರಮಸೌರಭ ಕಲಸಿಕೊಂಡುದು ಸಕಲ 
ಸುರಕುಲವ (ಕುವ್ಕಾವಿ. ೧೦-೮೩). ([ಸಂ.) 

ಸೌರಭಂಗೆಡು (ಕ್ರಿ). ಸುವಾಸನೆಯು ಹಾಳಾಗು: ಎಸಬಂ ಮುಟ್ಟಲೊಡಂ ತನ್ನ 
ಸೌರಭಂಗೆಟ್ಟು ನೆಗಲ್ಹ ಕತ್ತುರಿವಣ್ಣಂ ಮಸಿಗಮೆಣೆಯಪ್ಪುದು (ಆದಿಪು. ೧೧-೧೧೭). 

[ಸೌರಭ + ಕೆಡು] 


[ಸೌರಭಕುಸುವ (ನಾ). ಪರಿಮಳದಿಂದ ಕೂಡಿದ ಹೂವು: ಸಾರಭಕುಸುಮ 


ವಿಹಾರಂ . ... ಸುಲ್‌ವುದಲ್ಲಿ ಚಾರುಸಮಾರಂ (ಜಗವಿ. ೨-೨೫). ([ಸಂ.) 

ಸೌರಭನಿಧಿ (ನಾ). ಸುವಾಸನೆಯ ಆವಾಸ; ಸುಗಂಧದ ನೆಲೆ: ಸೌರಭನಿಧಿ 
ತೀರ್ಥಕರ ಕುಮಾರಕನೆಂದಲ್‌ದುಮಾ ಜಗತ್ಪತಿಗಿಂದ್ರಂ ಸಾರಸುಗಂಧಿವಿಳೇಪನಭೂರಿ 
ಜಳಸ್ನಪನವಿಧಿಗೊಡರ್ಚಿದನಾಗಳ್‌ (ಶಾಂತಿಪು. ೧೦-೫೨). (ಸಂ.1 

ಸೌರಭವೆಜು (ಕ್ರಿ). ಸುವಾಸನೆಯನ್ನು ಹೊಂದು; 'ಪರಿಮಳದಿಂದ ಕೂಡಿರು: 
ಹೊನ್ನ ಹೊಳೆಗಳಿಂದ ಸೌರಭವೆತ್ತ ಕುಡಿನೀರ ಕುಡಲೀಂಟಿದರು (ಮೋಹತ. ೧೪-೧೫). 

[ಸೌರಭ 4 ಪೆಜು 

ಸೌರಭೇಯ (ನಾ). ಎತ್ತು; ಬಸವ: "“ಉಕ್ಷಾ . . . ಸೌರಭೆಯಃ... 
ಈ ೧೧ ಎತ್ತು'' (ಹಲಾಯು. ೪-೧೦೮). [ಸಂ.] 

ಸೌರಭ್ಯ (ನಾ). ೧. ಸುವಾಸನೆ; ಕಂಪು: ತನುಲತೆ ಸೌರಭ್ಮಮಂ ಬೀಟ್‌ 
(ಜಗವ. ೨-೭೮); ಮುಡಿ ಪುಷ್ಪಂಗಳ ಸೂಸೆ ಕಡುಸೌರಭೃವ ತನು ಬೀಚ್‌ (ಜೀವಂಸಾಂ. 

೨. ಕಾರ, ಕಹಿ, ಹುಳಿ, ' ಒಗರು ಮೊದಲಾದ ರುಚಿಗಳು: 

""ಕಟುತಿಕ್ತ ಕಷಾಯಮೆಂಬಿವು ಸೌರಭ್ಯ್ಮದಲ್ಲಿಯುಂ . . . ವರ್ತಿಸುಗುಂ'' (ಹಲಾಯು. 

೩. ಗೋವು; ಹಸು: ""ಷಡುರಸ ಪರಿಮಳ ಗೋವು ಮೂಡು 

ಸೌರಭ್ಯಾಖ್ಯಂ'' (ನಾನಾಕಂ. ೧೪೧). ಸಂ.) 

ಸೌರಭ್ಯವಡು (ಕ್ರಿ). ಪರಿಮಳವನ್ನು ಸೂಸು: ಸೌರಭ್ಮವಟ್ಟಿರ್ದ ಪೂಮಾಲೆ 
ಗಳನು ಬಟ್ಟವಡೆದ ರತ್ನಪವಳ ಮುತ್ತುಗಳ ಮೇಲ್ಮಟ್ಟು ಕಣ್ಮನಕೆ ರಂಜಿಸಿತು 
(ಮೋಹತ. ೨೬-೧೪). [ಸೌರಭ + ಪಡು) 

ಸೌರಭ್ಯವಡೆ (ಕ್ರಿ). ನ ಸೌರಭವೆಯಿ: ಮುಡಿವಾಳ ದವನ ಪಚ್ಚೆಯ ತೆನೆ ಸೌರಭ 
ವಡೆದ ಪೊಂಬಾಳೆ ಪೂದಂಡೆ (ಮೋಹತ. ೧೪-೩೧). (ಸಂ.] 

ಸೌರಮಾನ (ನಾ). ಸೂರ್ಯನ ಗತಿಯ ಆಧಾರದ ಮೇಲೆ ಮಾಡುವ 
ಕಾಲಗಣನೆ. (ಸಂ. 

ಸೌರಮಾಸ (ನಾ). ಸೌರಮಾನದ ತಿಂಗಳು: ಸೂರ್ಯನ ಗತಿ ಸಂಬಂಧದಿಂದ 
ಕಲ್ಪಿಸಿದ ತಿಂಗಳುಗಳು ಸೌರಮಾಸಗಳೆಂದೆನಿಸಿಕೊಳ್ಳುತ್ತವೆ (ಮುಂಬಯಿ. ೬-೬೯). [ಸಂ.] 


ಶಾಕ್ಟರಃ - 


೧೮-೬೫). 


೧೩೫-೨೭). 


| ಸೌರವರ್ಷ (ನಾ). ಸೂರ್ಯನ ಚಲನೆಯ ಆಧಾರದಿಂದ ಲೆಕ್ಕಹಾಕಿದ ವರ್ಷ: 


ಈ ಅವಧಿಯನ್ನು ನಾವು ಸೌರವರ್ಷವೆಂದು ಕರೆಯುತ್ತೇವೆ (ನಕ್ಷತ್ರ. ೪೦). ಸಂ.) 

ಸೌರವ್ಯೂಹ (ನಾ). ಸೂರ್ಯನನ್ನು ಸುತ್ತುಗಟ್ಟಿರುವ ಗ್ರಹಗಳ ಸಮೂಹ: 
ಸೂರ್ಯಸೌರವ್ಮೂಹದ ಕೇಂದ್ರ (ಭೂಹುಟ್ಟು ೪); ಸೌರವ್ಯೂಹ' (ಸೂರ್ಯನ ಸಂಸಾರ) 
ನಮ್ಮ ತೇಜೋರಾಶಿಗೆ ಸೇರಿದ್ದು (ಆಕಾಶ. ೬೩). ಸಂ.) 


ಸೌರಸ ೮೭೫೧ ಸೌವಾದ 


ಸೌರಸ (ನಾ). ಅನುಮತಿ; ಅಪ್ಪಣೆ: ಶ್ರೀ ಮನ್ಮಹಾಮಂಡಳೇಶ್ವರಂ ಕುಮಾರಂ! |ಸೌರ್ಯ, "ಸೌರಿಯ' ನೋ. 
ಬಿಜ್ಜಲದೇವರಸರ ಸೌರಸದಿಂ ಪತ್ತಳೆಸಹಿತಂ ಪಡೆದು ಬರೆದ ಶಾಸನಂ (ಕೊಲ್ಹಾಶಾ. | |ಸೌರ್ಯ್ಯ (ಗು). ೧. ಸೂರ್ಯನಿಗೆ ಸಂಬಂಧಿಸಿದ. (ನಾ). ೨. ಸೂರ್ಯನಿಗೆ 
೮-೩೯; 1147). (7) ಸಂಬಂಧಿಸಿದುದು. ೩. ಸೂರ್ಯನ ಮಗ. (ಸಂ. 

ಸೌರಸಂಕ್ರಾಂತಿ (ನಾ). ಸೂರ್ಯನು ಒಂದು ರಾಶಿಯನ್ನು ಬಿಟ್ಟು ಇನ್ನೊಂದು | |ಸೌರ್ಯಶಾಳಿ (ನಾ). ಪರಾಕ್ರಮಿ; ಶೂರ: ಗಭಸ್ತಿಮಾಳಿಯತುಳಬಳ ಸೌರ್ಯಶಾಳಿ 
ರಾಶಿಗೆ ಪ್ರವೇಶಿಸುವುದು; ಸೂರ್ಯಸಂಕ್ರಮಣ. (೫ಂ.) 5 (ಮೈಆರಿ. ೧೯೩೧, ೭೪-೧೬; 1053); ಅಣ್ಣನಂಘ್ರಿಯೊಳೆಅಗಿಸುಗುಂ ಸೌರ್ಯ,ಶಾಳಿ 

ಸೌರಾಜ್ಕಗುಣ (ನಾ). ಒಳ್ಳೆಯ ಣಾಹ್ಕಭಾರ ಮಾಡುವ ಗುಣ: ಶ್ರೀ ವೀರನೊಳೆಂಬ೦ (ಸಾಣಇ. xx. ೫೫-೧೧: 3082) [ಆ ಸಂ. ಶೌರ್ಯಸಾಲಿನ್‌) 
ಜಾಯಾಪತಿ ಧರೆಯಂ ರಾಜನ್ವತಿ ಮಾಡಿ ತನ್ನ ಸೌರಾಜ್ಯಗುಣಂ ರಾಜಿಸೆ ನೇ!!೧್ಹಂ | [ಸೌಲಕ್ಕಿ "ಸೋಗಿಲಕ್ಕಿ' ನೋ. 
(ಚಂದ್ರಪು. ೭-೧). ೫.) ಸೌಲತ್ತು “ಸವಲತ್ತು' ನೋ. 

ಸೌರಾಷ್ಟ್ರ (ನಾ). ೧. ಒಂದು ದೇಶದ ಹೆಸರು; ೯ ಈಗಿನ ಗುಜರಾತ್‌ | ಸೌಲಭ್ಯ (ನಾ). ಅನುಕೂಲ; ಸೌಕರ್ಯ: ಈ ಸೌಲಭ್ಮಗಳಿಂದಲೇ ಗಂಗಾತೀರದಲ್ಲಿ 
ರಾಜ್ಯದ ಸೂರತ್‌ಪ್ರಾಂತ: ಒಸೆದು ಸೌರಾಷ್ಟ್ರಕ್ಕೆ ಪೋಗಿ (ಬಸಪು. ೫೩-೧೧); | 10| ದೊಡ್ಡದೂಡ್ಡ ಗಿರಣಿಗಳುಳ್ಳ ಜನಭರಿತಪಟ್ಟಣಗಳು ಬೆಳೆಯಲು ಕಾರಣ .(ನನದಿ. ೨೨). 
ಬಳಿಕ ಸೌರಾಷ್ಠೃದಿಂದೆ ಸುತ್ರಾಮಸುತ . . . ನಡೆತರುತಿರ್ಧನು (ಜೃಮಿಭಾ. ೨೮-೧). | [ಸಂ.1 
೨. !ಸಂಗೀತ] ಒಂದು ರಾಗದ ಹೆಸರು: "ಸೌರಾಷ್ಟ್ರ... ಶಯ ಸಹೋದರಿ | ಸೌಲಭ್ಯಾಕಾಂಕ್ಷೆ (ನಾ). ಅನುಕೂಲವಾಗಿರಬೇಕೆಂಬ ಅಪೇಕ್ಷೆ: ಸೌಕರ್ಯಗಳ 
ಯೆಂಬ ಮೂವತ್ತುನಾಲ್ಕು ರಾಗಂಗಳೇ ಭಾಷಾಂಗದಿಂದ ಪುಟ್ಟಿದವು (ವಿವೇಕ. ೨೩೩); ಬಯಕೆ: ಮಾನವಸಾಮಾನ್ಕವಾದ ಸೌಲಭ್ಯಾಕಾಂಕ್ಷೆಯೂ ವೈಯಕ್ತಿಕವಾದ 
ಸೌರಾಷ್ಟ್ರ- ಪ್ರಾಚೀನರಾಗ. ಅಸಂಪೂರ್ಣಮೇಳಪದ್ಧತಿಯಲ್ಲಿ ಈ ರಾಗ ೧೫ನೇ) | ಉಚ್ಛಾರಣಭೇದವೂ . . . ನೈಸರ್ಗಿಕಕಾರಣಗಳಾಗಿರುತ್ತವೆ (ಕೈಪಿಡಿ. ೨೯೫). (ಸಂ.] 
ಮೇಳಕರ್ತವಾದ ಮಾಯಾಮಾಳವಗೌಳದಲ್ಲಿ ಜನ್ಮವಾಗಿತ್ತು (ಸಂಗೀಚಂ. ೧೬೧). ಸಂ.) |15 | ಸೌವತ್ಸರ `ಸಂವಚ್ಚರ' ನೋ. 

ಸೌರಾಷ್ಟ್ರಕ (ನಾ). ೧. ಒಂದು ಬಗೆಯ ಲೋಹ; ಕಂಚು: “ಕಾಂಸ್ಕಂ, | |ಸೌವನೆ (ಅ). ಸೀಳುವ ಶಬ್ದದ ಒಂದು ಅನುಕರಣಾವೃ್ಮಯ: ಕಣೆಗಳ್‌ 


ಸೌರಾ(ಷ್ಟ್ರಿ)ಷ್ಟಕಂ - ಈ ೨ ಕಂಚು'' (ಹಲಾಯು. ೨೮-೧೬). ೨. ಒಂದು ಬಗೆಯ ಮೊನೆಯಿಂ ಪಿಳ್ಕುವರಂ ಸೌವನೆ ಸೀಳ್ವಂತುರ್ಚಿಪೋದುವಚ್ಕುತನಿಷುಗಳ್‌ (ಜಗವ. 
ವಿಷ: ""ಬ್ರಹ್ಮಪುತ್ರಃ . . . ಸೌರಾ(ಷ್ಟಿ,)ಷ್ಟ)ಕಃ, ಕ್ಷೇಡಃ, ತೀಕ್ಷ್ಣ, ವಿಷಂ - ಈ ೯ ೧೮-೯೧). . (? 3. - ಅನೆ 
ವಿಷಂ'' (ಹಲಾಯು. ೧೦೬೨೪). [ಸಂ.) | ಸೌವರಣೆ "ಸಂವರಣೆ,' ಮೋ. 


ಸೌರಾಷ್ಟ್ರ, (ನಾ). ೧. ಸೌರಾಷ್ಟ್ರದಲ್ಲಿ ದೊರಕುವ ಒಂದು ಬಗೆಯ 20 
ಸುವಾಸನೆಯ ಮಣ್ಣು. ೨. ಒಂದು ಬಗೆಯ ಸಸ್ಕ: “ಸೌರಾಷ್ಟ್ರಿಯನೆ | |ಸೌವರ್ಚಲ, ಸೌವರ್ಚಳ (ನಾ). ೧. ಒಂದು ಬಗೆಯ ಲವಣ; ಸಜ್ಜುಕಾರ: 
ಹಿಂಡು'' (ಮಂಗರಾ. ೪೪-೪೫). ([ಸಂ.] | |. "ಸರ್ಜಕಾಕ್ಷಾರಃ, ಕಾಪೋತಃ, ಸುಖವರ್ಚಕ;, ಸೌವರ್ಚಲಂ, ರುಚಕಂ - ೫ ಸದ್ಮಕ್ಸಾರದ 

ಸೌರ್ಮಿ, (ನಾ). ವಿಷ್ಣು ಅಥವಾ ಕೃಷ್ಣ: ""ಅರಲ್ರೊಡೆಯಂ . . . ಸೌರಿ... | | ಹೆಸರುಗಳು'' (ಸಿದ್ಧಾಂತಿ.೩೦೭). ೨. ನೆಲ್ಲಿಕಾಯಿ ಮತ್ತು ಉಪ್ಪು ಸೇರಿಸಿ ತಯಾರಿಸಿದ 

| 

I 


ಸೌವರಿಸು "ಸಂವರಿಸು,' ಮೋ. 


ಕಾವನಯ್ಯಂ - ಈ ೧೨ ವಿಷ್ಣುಗೆ ಹೆಸರು'' (ಕಶಸಾ. ೧-೯); ಸೌರಿಯಿತ್ತ ಪೊಂಬಟ್ಟೆಯ - ಒಂದು ಬಗೆಯ ಕ್ಷಾರ: (89. ಸೌವರ್ಚಳ: ೧. ““ಸೌವರ್ಚಳನ, ರುಚಕಃ - ಈ ೨ 


ನಿಂದುಡು ಸಸಿಯಟ್ಟಿದ ಪೂವಂ ಮುಡಿ  (ಕಬ್ಬಕಾ. ೩೭). 1೬ ಸಂ. ಶೌರಿ] ` |25| ಸೌವರ್ಚಳಂ'' (ಹಲಾಯು. ೧೦೧-೪೬೬). !ಸಂ.1 
ಸೌರ್ಮಿ (ನಾ). ೧. ಸೂರ್ಯನ ಮಗ. ೨. ಶನಿ: "*ಪಂಗು ಸೌರಿ ಕ್ರೋಡನರ್ಕಜಂ | |ಸೌವರ್ಚಲವಣ (ನಾ). ಇ ಸೌವರ್ಚಲ ೧: ""ಸೌವರ್ಚಲವಣಂ ರುಚಕಮಕ್ಕುಂ'' 
ಮಂದನಸಿತನೆನಲ್‌ ಶನಿಯೆನಿಕ್ಕುಂ'' (ಮಂಗರಾ. ೧೨-೬). ೩. [ಜೋತಿ] ನವಗ್ರಹಗಳಲ್ಲಿ | (ಮಂಗರಾ. ೪೩-೪೪); ಇಂಗು, ಸೌವರ್ಚಲವಣ, ಶುಂಠಿ, ಮೆಣಸು , . . ಚೂರ್ಣಿಸಿ 
ಒಂದು; ಶನಿಗ್ರಹ: ಒಂದೆ ಗೃಹದೊಳ್‌ ನಿಂದಂದು ಸೌರೀಂ (ಪಾಠಾ. ಸೂರ್ಯೆಂ)ದುಗಳ್‌ | | (ವೈದೃಸಾ.॥1, ೫೧). [ಸಂ.) 
. ಮನುಜಂಗಕ್ಕುಂ ಕ್ಷಯವ್ಕಾಧಿ (ಜಾತತಿ. ೨೧-೨೩)... !ಸಂ.1 |ಸೌವರ್ಚಳ “ಸೌವರ್ಚಲ' ನೋ. 


*ಸೌರಿಕ (ಗು). ೧. ಸ್ವರ್ಗೀಯವಾದ; ದೇವಲೋಕದ; ದಿವ್ಯ.. (ನಾ). |30 
೨. ದೇವಲೋಕ; ಸ್ವರ್ಗ. ೩. ಶನಿಗ್ರಹ. ೪. ಮಾದಕಪಾನೀಯ; ಸುರೆ. | 


ಸೌವರ್ಣ (ಗು)..೧. ಚಿನ್ನದಿಂದ ಮಾಡಿದ; ಸುವರ್ಣದಿಂದ ರಚಿತವಾದ: 
ದಿವಾಕರಂ ತ್ರೈಲೋಕ್ಕಸೌಂದರ್ಯ ಸೌವರ್ಣಕಲಶಮೆನೆ ಮೈದೋರಿ (ಶ್ರೀರಾಮ. 


೫. ಸುರೆಯನ್ನು ಮಾರುವವನು. ಸಂ.) | ೨೮೫- ೧೬). ೨. ಚಿನ್ನ; ಸುವರ್ಣ. (ಸಂ) 

ಸೌರಿಯ, ಶೌರಿಯ, ಸೌರ್ಯ, (ನಾ). ೧. ಸಾಹಸಿ; ಪರಾಕ್ರಮಿ: ಕನಸನಲ | ಸೌವರ್ಣಿ (ನಾ). ಒಂದು ಬಗೆಯ ಸಸ್ಮ: ಮೆಣಸಿಗೆಸೊಪ್ಪು ಸೌವರ್ಣಿಯ ಸೊಪ್ಪು 
ವರುಷನಿಸ್ಸೀಮಸೌರಿಯನುಂ ಕಾದಮ್ಪರಾಯಸ್ಥಾಪನಾಚಾರಿಯನು . . . ಸುಚರಿತ | (ವೈದ್ಯಸಾ. !, ೪೨೮). [ಸಂ.) 
ಚರಿತನುಮಪ, ಸಮಸ್ತ ಸೈಂನ್ಕಾಧಿಪತಿ ನಿಸ್ಸಂಕಪ್ರತಾಪ ಶ್ರೀ ಸಾಲೆಯ ಲೆಕ್ಕಮದೇವ [35 ಸೌವಸ್ತಿಕ (ಗು). ೧. ಸ್ವಸ್ತಿಕವಾದ; ಶುಭಕರ; ಮಂಗಳಕರ. (ನಾ). 
ರಾಣೆಯರು (ಎಕ. ೫ ದಾವಣ. ೫೯-೫೧: 1280). ಶೌರಿಯ: ೨. ಸಾಹಸ; ಪರಾಕ್ರಮ: ೨. ಪುರೋಹಿತ: ಒಸೆದಾಶೀರ್ವಾದಮಂ ಸಾದರದೊಳೆ ಕುಡೆ ಸೌವಸ್ತಿಕಂ ಸೂಕ್ತಿಯಿಂ 


(ಬವ್ಮಾಉ. ೧೦-೧೦); ಸೋರುವಶ್ರುಗಳಿಂದ ಸೀತಾಚೋರನಲಿ ತಾ ತಾಗಿ` ತೊಲಗಿದ | |ಸೌವಾಗ್ಯ, ಸವುಭಾಗ್ಕ (ನಾ). ಎ ಸೌಭಾಗ್ಯ ೧: ಶ್ರೀ ವೀರಶ್ರೀ ಕೀರ್ತಿಶ್ರೀ ವಾಕ್‌ಶ್ರೀ 
ಶೌರಿಯದ ಸಂಗತಿಯ ಹೇಳಿದು ಮುಗಿದನಕ್ಷಿಗಳ (ತೊರರಾ. ೩-೧೨-೮). ಸೌರ್ಯ, : ೨. | ಯೆಂಬ ಪೆಂಡಿರಗಲದೆ ತನ್ನೊಳ್‌ ಭಾವಿಸಿದ ಪೆಂಡಿರೆನಿಸಿದ ಸೌವಾ[ಪಾಕಾಂ. ಭಾ|ಗ್ಮದ 
ಸುಭಟಾರಿಭೀಕರಂ ಪತಿಹಿತಾಂಜನೇಯಂ ಸೌರ್ಯಗಾಂಗೇಯಂ. .. ಶ್ರೀಮನ್ನಕುಲರಸರ್‌ | 40; ಹರಿಗನೆಮ್ಮನೇನೊಲ್ಹ್ಲಪನೋ (ಪಂಪಧಾ. ೫-೧); ಸೋಔಸೌತಿವಾಗ್ಯಕೆಚ್‌ಯಳಿಂದೀವರ 
(ಮೈಆರಿ.೧೯೩೧, ೭೪-೩೬:1೦53); ನೀತಿಪಾರಾಯಣಂ ಸೌರ್ಯನಾರಾಯಣಂ . . . ಶ್ರೀ | ಲೋಚನೆ . . . ಪದ್ಮಾವತಿ ವರದೆಯೆಮಗಕ್ಕೆ (ಲೀಲಾವ. ೧೦-೬). ಸವುಭಾಗ್ಯ: 
ಮದ್ದುವನೈೆಕಮಲ್ಲದೇವರ್‌ (ಸೌಇಇ. ೫%. ೪೬-೩೪; 1072). 1 ಸಂ. ಶೌರ್ಯ) | ಭೂಸವುಭಾಗ್ಮನಿಧಾನ ನೂರ್ಜತಭಳಂ ಶ್ರೀನಾರಸಿಂಹ್ಹೋಜಯಾವಾಸವತೇಜಂ 
ಸೌರಿವಾರ (ನಾ). ಶನಿವಾರ: ಸಾಸಿರದ ನೂರ ಹನ್ನೊನ್ಹಾ ಸಕ ನ್ರಿಪವತ್ಸರಂ ಸಲಲು | (ಎಕ. ೫1. ಚಿತ್ರದು. ೧-೧೨; 1310); ವಿಷ್ಣುಪ್ರದಕ್ಷಿಣಸವುಭಾಗ್ಕವನ್ನು ಮಹಾತ್ಮರಿಗೆ 
. «೬ ಹಿತತದಿಗೆ ಸೌರಿವಾರದೊಳೊಲವಎಂ ವಿಭವಂ ನೆರಪಿ (ಎಕ. ೪1 ಸೊರಬ. ೧೭೯-೬೪; | ಸಮಸ್ಕರಿಸಿದ ವಿಶೇಷವನ್ನು (ಶೇಷಧ. ೧-೧). [ಆ ಸಂ. ಸೌಭಾಗ್ಯ) 
1189). [ಸಂ.] ಸೌವಾದ (ನಾ). ಸಂಪೂರ್ಣ ಸಮ್ಮತಿ; ಪೂರ್ಣ ಒಪ್ಪಿಗೆ: ಯಿಡುಗುಂದಿಯ 
ಸೌರಿಸು "ಸಂವರಿಸು' ನೋ. ಮಹಾಪ್ರ[ಭು। ನಾರಾಯಣಸರ್ವಾತಿತ್ಮರು . . . ತಂನ ಕಿಜುತಂದೆಯರ ತಂನ 


ಶೌರಿಯದಲಿದಿರಿಲ್ಲ ಕುಲದಲಿ ಸೂರಿಯನ ಮಗ. . . ನಿನ್ನ ವಿಭವಕೆ ಆರು ಸರಿಯ್ಕೆ ಕರ್ಣ | ಚೋಯಿಸಿಗಂ ತಾನಾತಿಥಿ!ಶ್ರಾ1ವಣೆಗೆಯೆ (ವರ್ಧಮಾ. ೮-೧೦೫). (ಸಂ. 
i 
ಕ 


4s 


ಸೌವಿದ ೮೭೫೨ ಸೃಂದಪಿತ 


ವೊಡವುಟ್ಟಿದ ಪ್ರಜೆಯ ಯಿಂತಿದವರ ಸೌವಾದದಿಂದ ಧರ್ಮಪ್ರತಿಷ್ಟೆಯ ಮಾಡಿದ ಲದಕಿದ 
ಕ್ರಮವೆಂತೆಂದಡೆ (ಕಇ. 11, ೬-೯;1348). [ಆ ಸಂ. ಸಂವಾದ] 

ಸೌವಿದ (ನಾ). ಅಂತಃಪುರದ ಕಾವಲುಗಾರ; ಕಂಚುಕಿ: ಭೀತಿಗದ್ಗದಕಂಠಂ | 
ತುದಿಗೆಯ್ದೆ ಬಿನ್ನಎಸಿದಂ ವಾಕ್ಕೋವಿದಂ ಸೌವಿದಂ (ಶಾಂತಿಪು ೩-೬೫); ತಾಗಿದರ್‌ 


ಸೌಸವಗೋಲ (ನಾ). ಸುವಾಸನೆಯ ಹೂವುಗಳನ್ನು ಬಾಣವಾಗಿ ಉಳ್ಳವನು; 
ಮನ್ಮಥ: ""ಸೌಸವಗೋಲ ಗಿಳಿದೇರ . . . ಮನ್ಮಥನ ನಾಮಮಕ್ಕುಂ'' (ಕಬ್ಬಿಕ್ಕೆ. ೮). 
|ಸೌಸವ 4 ಕೋಲ್‌, * - ಅ;) 
ಸೌಪ್ಲಿತ್ತ (ನಾ). ಚಲಿಸದಿರುವಿಕೆ; ಸ್ಲಿರವಾಗಿರುವಿಕೆ: ದಿಕ್ಕರಿಗಳ್‌ .,. . 


ಎಹಿತರಕ್ಷಾಕೋವಿದರ್‌ ಸೌವಿದರ್‌ (ಪುಷ್ಪಪು. ೧೩-೧೦೧). (|ಸಂ.) | $ ನಿಷ್ಕಂಪಕರ್ಣಂಗಳಾಗಿರೆ ಗಂಡಸ್ತಳದಾನಲೀನಮಧುಪಂ ತಾಳ್ಗಿತ್ತು ಸೌಸ್ಥಿತ್ಮಮಂ 
ಸೌಎದಲ್ಲ (ನಾ). = ಸೌವಿದ: ಕಪಿಂಜಳನಾಗಳಾ ಜರಾನಿರ್ಮಳನೆನಿಸಿದ (ಪುಷ್ಪಪು. ೪-೨೪). |ಸಂ.] 

ಸೌವಿದಲ್ಲನೊಡವರುತಿರ್ದಂ (ಕಾದಂಪೂ. ೮೧೩). [ಸಂ.) ಸೌಸ್ನಾತಿಕ (ನಾ). (ಶಾಸ್ತ್ರೊ ೇಕ್ಷವಾದ) ಸ್ನಾನವಾಯಿತೆ ತು ಕುಶಲ 
ಸೌವೀರ (ನಾ). ೧. ಗಂಜಿ; ಅಂಬಲಿ: ಬಿತ್ತುಗಳನರೆದು ಸೌವೀರ ಸಮನ್ವಿತಮಾಗಿ | | ಪ್ರಶ್ನೆಮಾಡುವವನು: ಮುಖಮಂಡಳಜ್ಯ್ಕೋತಿಃಪ್ರಭೆಯೊಂದು ಲೀಲಾಲಕ್ಷ್ಮಿ 

ಕುಡಿಯೆ (ಲೋಕೋಪ. ೯-೪೪). ೨. ಬೋರೆ; ಎಲಚಿ: ""ಬೋರೆ ಸೌ(ಪಾಣಂ. ಸಂ) | ಗಾವಾಸಮಾಗಿರೆ ಸೌಸ್ಲಾತಿಕರುಂ ಬಂಧುಸಹಿತಂ ಶ್ರೀವಿಜಯನುಂ ಪುರಂದ್ರೀವರ್ಗಮುಂ 


ವೀರಮಕ್ಕುಂ'' : (ಮಂಗರಾ. ೩೬-೧೮). ೩. ಒಂದು ದೇಶದ ಹೆಸರು; ಭಾರತದ 1೩0 ಬಂದು (ಶಾಂಶಿಪು. ೬-೧೮ ವ). (ಸಂ.] 

ಪಶ್ಚಿಮದಿಕ್ಕಿನಲ್ಲಿರುವ ಸಿಂಧೂ ಮತ್ತು ಜೀಲಂ ನದಿಗಳ ನಡುವಣ | [ಸೌಹಾರ್ದ (ನಾ). ಸಹೃದಯತೆ; ಸೌಜನ್ಯ: ಇದು ಭವದಮಳಿನ ಸೌಹಾರ್ದ 
ಪ್ರದೇಶ: ಸೆ ಸೌಪೀರಮಚ್ಛಬಂಗಾಳ . . . ಕಾಂಬೋಜದೇಶದ ಸಕಲಶರಣರ ತರುತ | ದುದಯಮಲ್ಲದೆ ಮದೀಯಮಹಿಮೋನ್ನತಿಯಲ್ತು (ಶಾಂತಿಪು. ೪-೧೦೧); ಅರಸ ತೊಡು 
ರ್ದರು (ಚಿಬಪು ೬-೪೪). ೪. ಸೌವೀರದೇಶದವನು: ಸೌವೀರವಲ್ಲಭ ಶರಭಭೇರುಂಡ | | ಕವಚವನು . . . ಪತಿಕರಿಸೆನುತ ಪೆಟ್ಟಿಗೆಯ ಮುಚ್ಚಳ ತೆಜ್‌ದು ಮುಂದಿರಿಸಿದನು 
ಪರಾಕು (ಯಾದಚಂ. ೩-೧ ವ). ೫. ಬಿದುರತೆಯುಳ್ಳ [ಒಂದು ಬಗೆಯ ಲೋಹ. | ಸೌಹಾರ್ದದಲಿ ಯಮಸೂನು (ಕುವ್ಮಾಗ. ೫-೩೯). ([ಸಂ.) 

[ಸಂಗೀತ] ಒಂದು ರಾಗದ ಹೆಸರು: ಷಡಾರ .'. . ಸೌವೀರ.. 115 ಸೌಓಿತ್ಯ (ನಾ). ಪೂರ್ಣತೃಪ್ತಿ; ಸಮಾಧಾನ: "“ಪರ್ಯಾಪ್ತಂ, ಉಪಸಂಪನ್ನಂ, 
ಹಿಂದೋಳಮೆಂಬೆಂಟು ರಾಗಂಗಳುಂ (ವಿವೇಕ. ೨೬೩). |ಸಂ.] | ತೃಪ್ತಿ, ಸೌಹಿತ್ಯಂ - ಈ ೪ ತ(ಣಿ)ಣುವು'' (ಹಲಾಯು. ೫೪-೧೭೧). (ಸಂ.] 
| 
| 


ಸೌವೀರಾಂಜನ (ನಾ). (ಕಣ್ಣಿನ ಕಾಡಿಗೆಗಾಗಿ ಬಳಸುವ) ಒಂದು ಬಗೆಯ | |ಸೌಹೃದ (ನಾ). ಗೆಳೆತನ; ಮೈತ್ರಿ: ""ಸಖ್ಕಂ, ಸಾಪ್ತಪದೀನಂ, ಸೌಹಾರ್ದಂ, 
ಮೂಲಲೋಹ ; ಸ್ರೋತಾಂಜನ: ""ನೇತ್ರಭೂಷಂ - ಸ್ರೋತಾಂಜನ, | ಸೌಹೃದಂ . . . ಸಭಾಜನಂ - ಈ ೯ ಕೆಳೆ'' (ಹಲಾಯು. ೧೧೭-೨೧); ಜಲಧಿ 
ಸೌವೀರಾಂಜನ'' (ಓಷಧಿ. ೮೯); ನೆಗ್ಗಿಲಬೇರು, ಮಾವಿನಬೇರು . . . ಸೌವೀರಾಂಜನ - | ಯುಬ್ಬಿದವೊಲು ಸಭಾಮಂಡಲಿಯ ಸೌಹೃದ ವಾಗ್ವಿವಾದದ ಕಳಕಳಿಕೆ ದಿಗುತಟವ 
ಇವು ಪ್ರತ್ಕೇಕ ೧ ಹಲವುಂ ಚೂರ್ಣಿಸಿ ಹಾಕಿ ಲೇಹ್ಮಪಾಕದಲ್ಲಿಳುಹಿ (ಸಕವ್ಮೆ. ೩೯೧). [ಸಂ.] |20| ಗಬ್ಬರಿಸಿದುದು (ಕುವ್ಮಾಭೀ. ೧-೪೨). ಸಂ.) 
ಸೌವೀರಿ (ನಾ). [ಸಂಗೀತ] ಒಂದು ರಾಗದ ಹೆಸರು: ಭರತಖಂಡದ ಹಲವು | |ಸೌಳಕಾರ "ಸವುಳು' ಪರಾ 
'ಓಳನಾಡುಗಳಲ್ಲಿಯೂ ಭಿನ್ನವಾದ ಗಾನಪದ್ದತಿಯಿತ್ತೆಂಬುದಕ್ಕೆ ಆಂದ್ರಿ, ದ್ರಾವಿಡಿ, ಸೌಳಗೆ (ಅ). ಸೀಳುವಾಗಿನ ಶಬ್ದವನ್ನು ಸೂಚಿಸುವ ಒಂದು ಅನುಕರಣ 
ಸೌವೀರಿ ಮುಂತಾದ ಪ್ರಾಚೀನ ಜಾತಿರಾಗೆಗಳ ಹೆಸರುಗಳೇ ಸಾಕ್ಷಿಯಾಗಿವೆ (ಗಾನಕ. ೪೬). ಅವ್ಯಯ: ತೆಗೆದೆಚ್ಚರ್ಜುನನಂಬು ತೀವೆ ತುದಿಯಿಂ ಬಾಲಂಬರಂ ಪಂದಿ ಸೌಳಗೆ 
[ಸಂ. ಹಸೌವೀರೀ। | ಮೋಪಂತಿರೆ ನೋಡ ಸಂಬಳಿಗೆವೋಯ್ತು (ಪಂಪಧಾ. ೮-೧೬). (7 + - ಅಗೆ] 
ಸೌಶೀಲ್ಯ (ನಾ). ಒಳ್ಳೆಯ ನಡತೆ; ಸದಾಚಾರ: ಬಲದೇವ ವಾಸುದೇವರ್‌ |2| ಸೌಳನೆ (ಅ). ಎ ಸೌಳಗೆ: ಮುಳಿದೆಚ್ಚೊಡೆ ಸಾಳನೆ ಸೀಳು ಪಚ್ಚವೋಲಾದುದು 
. ಸೌಶೀಲ್ಯಕ್ಕುತ್ಪತ್ತಿಸ್ವಾನಮುಮಾಗಿ (ಶಾಂತಿಪು ೧-೮೦ ವ); ಪತ್ನಿಯರ ಸೌಶೀಲ್ಕ (ಪಂಪಭಾ. ೧೨-೮೭); ಮದೇಭ ಕುಮ್ಬಯುಗಮಂ ಬಡೆ ಸೌಳನೆ ಸೀಳದಿರ್ದಡಂ 
ಶುಚಿ ರುಚಿ ಆಚಾರ ವಿಚಾರಗಳಿಂದ ಪ್ರಭುಗಳಿಗೆ ಒಳಿತಾಗುತ್ತ ಬಂದಿತು (ಎಕ. ೪. ಹಾಸನ. ೫೩-೪೪; 1170); ನಿನ್ನೆ ಜೀವಾಹಿಯಂ ಸೌಳನೆ ಸೀಳ್ಲು೦ (ಶಾಂತೀಶ್ವ. 
(ಶಾಂತಲಾ. ೧೨೧). (ಸಂ.] |! nso. (+-ಅನೆ) 
ಸೌಷಿರ (ನಾ). ಜೊಲ್ಲು ವಿಶೇಷವಾಗಿ, ಬರುವಂತಹ ಒಂದು ಬಗೆಯ | !ಸೌಳು "ಸವುಳ್ಳು' ನೋ. 
`ಜಶಿಯಿರೋಗ : ಬಾಯಲ್ಲಿ ವಿಶೇಷವಾಗಿ ಜೊಲ್ಲು ಸುರಿವದು - ಈ ರೀತಿಯಲ್ಲಿದ್ದುದು ೩ |ಸೌಳುಗಿಡ (ನಾ). ಒಂದು ಬಗೆಯ ಸಸ್ಮ: ಅಡವೀಕತ್ತೆಗಳು ಸೌಳುಗಿಡಗಳನ್ನು 
ಸೌಟರ ಎನಿಸಿಕೊಂಬುದು (ವೈದ್ಯಸಾ. 11, ೧೨೪). [ಸಂ] | | ಕಹಿಗಿಡಗಳನ್ನು ಬಿರಸುಹುಲ್ಲನ್ನು ತಿನ್ನುತ್ತವೆ (ಮುಂಬಯಿ. ೩-೪೮). 
ಸೌಹ್ಠವ (ನಾ). ೧. ಶ್ರೇಷ್ಠತೆ; ಉತ್ಕೃಷ್ಟತೆ. ೨. ಸೊಗಸು; ಆಂದ: ಆನೆಯ | [ಸೌಳು (ಆ ಸವುಳ್ಳು) * ಗಿಡ (<ಗಿಡು)] 
ನೇಠೌ ಸೌಷ್ಠವದೆ ಬರ್ಪರಿಕೇಸರಿಯೊಂದು ಗಾಡಿಯುದ್ದಾನಿ ತಗುಳ್ತು (ಪಂಪಭಾ. ಸೌಳುನೀರು "ಸವುಳುನೀರು' ನೋ. 
೪-೪೮); ಪೇಟ್ದಂ ಪಂಪನತ್ಮಂತ ಸೌಷ್ಠವದಿಂದಾದಿಪುರಾಣಮಂ (ಸುಕುಮಾ. ೧-೩೭); ಸೌಳುನೆಲ "ಸವುಳುನೆಲ' ನೋ. 
ಮದ್ದಾನೆಯ ಸೊಂಡಿಲ ಸೌಷ್ಠವವನ್ನು ಗೆಲ್ಲುವ ಬಾಹುಯುಗ್ಮ (ಶಾಂತಲಾ. ೬೪). 136! ಸೌಳುಪ್ಪು "ಸವುಳುಪ್ಪು' ನೋ. 
೩: ಆಧಿಕ್ಕ; ಅತಿಶಯತೆ : ಸುಚರಿತ್ರತೆಯಿಂ ಸಮಸಂದ ಸೌಷ್ಠವಂ (ಚಂದ್ರಪು. ೧-೧೨೨. | (ಸೌಳುಮಣ್ಣು "ಸವುಳುಮಣ್ಣು' ನೋ. 
೪. ಸಾಮರ್ಥ; ದಕ್ಷತೆ: ಬೆಡಂಗಿಂಗೆ ಪಾಂಗಾದ ದೇಸಿಗಂ ಮಾಸರಿಕೆಗೆಕ್ಕಲಾವಣ | |ಸೌಳುವಣ್ಣು “ಸವುಳುಮಣ್ಣು' ನೋ. 
ಮಾದ ಸೌಷ್ಮವಕ್ಕಂ . . . ಬೆಕ್ಕಸಂಬಟ್ಟು (ಶಾಂತಿಪ. ೩-೫೩ ವ): ಎಲೆ ಕೃಷ್ಣ ನಿನ್ನ ರೂಪಮಂ ಸೌಳ್ನೆಲ "ಸವುಳುನೆಲ' ನೋ. 
ಸೌಷ್ಠವ ಪ್ರತಿಷ್ಠೆಯಂ . . ನೋಡಲ್‌ (ಜಗವ. ೪-೭೯ ಮ. ೫. ಒಳ್ಳೆಯದು; | ಸ್ಕಂದ (ನಾ). ೧. ಷಣ್ಮುಖ: "“ಗೌರೀಪುತ್ರಃ . . . ಸ್ಕಂದಃ, ಸ್ವಾಮಾ . . . ಶರಜನ್ಮಾ 
ಲೇೇಸಾಗಿರುವುದು : *'ಸೌಷ್ಯವಂ, ಅ₹ವ)ಪಷ್ಟಂಭಃ ಈ ೨ ಲೇಸಾಗಿರ್ಪುದು | - ಈ ೨೦ ಕಾರ್ತಿಕೇಯನ ಪೆಸರ್‌'' (ಹಲಾಯು. ೫-೨೦). "ಸ್ಕಂದಪಿತ' ಪರಾ. 
(ಹಲಾಯು. ೧೨೫-೭೪). ೬. ಚುರುಕಾಗಿರುವಿಕೆ; ಶೀಘ್ರಗುಣ. ೭. ಶುದ್ಧವಾಗಿರು | ೨. ಈಶ್ವರ; ಶಿವ. ೩. ರಾಜ; ದೊರೆ. ೪. ಶರೀರ; ದೇಹ. ೫. ನದಿಯ ದಡ,- 
ಏಕೆ; ಸಾಧುತ್ವ: ಶಬ್ದಸೌಷ್ಠಷ ಅಲಶಿಕಾರಸಾಷ್ಠವಗಳ ವಿವೇಚನೆ (ಜೀವಸಾ. ೨೦೦). | ತೀರ, ೬. ಮಕ್ಕಳಿಗೆ ಬರುವ ಒಂದುಬಗೆಯ ರೋಗ; ಬಾಲಗ್ರಹ. 
i 
| 


40! 


[0.1 ೭. ಬುದ್ಧಿವಂತ; ಜಾಣ. ಆ. ಪಾದರಸ. ೯. ನೆಗೆಯುವುದು; ಎಗರುವುದು. 
ಸೌಸವ (ನಾ). ಕಂಪು; ಸುವಾಸನೆ; ಸುಗಂಧ: ""ಸೌಸವಮೆಂದು ಕಂಪು'' (ಶಮದ. [ಸಂ.) 
ಪೇ. ೨); ಸಾಂದಿನ ಸೌಸವದ ಕುಂಕುಮದ ಕತ್ತುರಿಯ ಕದಡಂ ಕದಡಿ (ಪಂಪಭಾ. ಗ-೬೦ ವಸ: | 4s | ಸ್ಕಂದಪಿತ (ನಾ). ಷಣ್ಮುಖನ ತಂದೆ; ಶಿವ: ತ್ರಿಎಕ್ರಮನ ಓಂದಣೆಲುವಂ ಮುಜ್‌ದು 
ಉಗುವ ಸೊನೆಯ ಸೌಸವದಿಂ ನೆರೆದದಿರ್ಗಂತಿಯಂ ತಾಟಿ (ರಾಮಾಶ್ವ. ೫೪-೧). |ಸಂ.1 | | ಪಿಡಿದನು ಸ್ಕಂದಪಿತನು (ಬಸಪು. ೫೭-೨೩). [೫ಂ. ಸ್ಕಂದಪಿತೃ] 


ಸ್ಕಂಧ 


ಸ್ಕಂಧ (ನಾ). ೧. ಹೆಗಲು; ಭುಜಾಗ್ರ: ತಾಂಬೂಲ ಕರಂಕವಾಹಿನೀಸ್ಕಂಧ 
ವಿನ್ನಸ್ತಹೆಸ್ತನುಮಾಗಿ `[ಕಾದಂಪೂ. ೭೯); ಆಗಳಾ ಮಹಾಕಾಯದೈತ್ಮಸ್ಕಂಧದೊಳಿರ್ದ 
ಸಂಕರ್ಷಣಂಕಿಂಕರ್ತವೃತಾಮೂಢನಾಗಿ ಪೋಗುತ್ತುಮಿರೆ (ಜಗಎ. ೪-೫೪ವು. ೨. ಮರದ 
ಕಾಂಡ; ಬುಡದಿಂದ ಗೆಲ್ಲು ಬಿಡುವವರೆಗಿನ ದಿಂಡು: ಅಮೇಯಸ್ಕಂಧಮುಂ 
ಸಂದಿಸೆ ಜರಠ ಮಹಾಶಾಲ್ಮಲೀವೃಕ್ಷಮಿರ್ಕುಂ (ಕಾದಂಪೂ. ೧೨೦). ೩. ಆನೆ, ಕುದುರೆ, 
ಕಾಲಾಳುಗಳ ಸಮೂಹ: `"ಆನೆ ಕುದುರೆ ಮಾನಿಸರ ಸಂಘಾತಮಂ ಸ್ಕಂಧಮೆಂಬುದು'' 
(ಮಂಗರಾ. ೧೪೧-೧೨). ೪. ಆನೆಯ ಹೆಗಲು: "'ಸಂಧಃ,, ಆಸನಂ -ಈ ೨ ಆನೆಯ 
ಪೆಗಲ್‌'' (ಹಲಾಯು. ೩೬-೬೪); ಬೇಗದಿಂದಿಟ್‌ದು ವಾರಣಸ್ಕಂಧದಿಂ (ಪಂರಾಮಾ. ೨-೨೦). 
೫. ಗ್ರಂಥದ ಪರಿಚ್ಛೇದ ,- ಪ್ರಕರಣ: ನಾಲ್ಕನೇ ಸ್ಕಂಧ ಸಂಪೂರ್ಣಂ (ನಿಭಾಗ. 
೪:೧೯-೪೩ ವಚನ). ೬. ಸಮೂಹ; ಸಮುದಾಯ. ೭. ಸೈನ್ಮದ ವಿಭಾಗ; ತುಕಡಿ. 
೮. ವರ್ಗ; ಗುಂಪು. ೯. ಅರಸು; ರಾಜ. ೧೦. ಜ್ಞಾನಿ; ಪಂಡಿತ. 
೧೧. ಛಂಧ] ಅರುವತ್ತುನಾಲ್ಕು ಮಾತ್ರೆಯ ಒಂದು ಮಾತ್ರಾವೃತ್ತ. 
೧೨. [ಬೌದ್ದ] ಲೌಕಿಕಚ್ಚಾನದ ಐದು ಬಗೆ: ರೂಪ ವೇದನಾ ವಿಜ್ಞಾನ 
ಸಂಚ್ಣಾನ ಸಂಸ್ಕಾ(ಸ್ಮಾ)ರಂಗಳೆಂಬಯ್ತುಂ ಸ್ಮಂಧಂಗಳ್‌ . . . ಕ್ಷಣವಿಳಂಬಿಗಳ್‌ 
(ಶಾಂತಿಪು. ೮-೧೪೨ ವ). (ಸಂ. 

ಸ್ಕಂಧಕ (ವಾ). ಎ ಸ್ಕ೦ಧ ೧೧: ಸಂಸ್ಕೃತದ ಆರ್ಯಾ ಅಥವಾ ಗಾಥಾವೃತ್ತವು ಪ್ರಾಕೃತ 
ದಲ್ಲಿ ಅರ್ಯಗೀತ ಅಥವಾ ಸ್ಕಂಧಕವೆಂಬ ೬೪ ಮಾತ್ರೆಯ ವೃತ್ತವಾಗಿ ಕನ್ನಡದಲ್ಲಿ ಮತ್ತು 
ತೆಲುಗಿನಲ್ಲಿ ವಿಶೇಷವಾಗಿ ಕಂದ ಎಂಬ ಹೆಸರಿನಲ್ಲಿ ಪ್ರಚಾರದಲ್ಲಿದೆ (ಕೈಪಿಡಿ. ೧೧೨). ([ಸಂ.1 

ಸ್ಕಂಧವಾಹಕ (ನಾ). ಗಾಡಿ, ನೊಗ ಮುಂತಾದ ಭಾರದ ವಸ್ತುಗಳನ್ನು 
ಹೆಗಲಿನ ಮೇಲೆ ಹೊರುವುದಕ್ಕಾಗಿ ಪಳಗಿಸಿದ ಎತ್ತು :""ಸ್ಮಂಧಕಂ, ಸ್ಕಂದವಾಹಕ: 
- ಈ ೨ ಹೂಡುವೆತ್ತು'' (ಹಲಾಯು. ೪೪-೧೧೧). (ಸಂ. 

ಸ್ಕಂಧಶಾಖೆ (ನಾ). ಮರದ ದೊಡ್ಡ ರೆಂಬೆ,- ಹೆಗ್ಗೊಂಬು: ""ಸಂಧಶಾಖಾಃ, 
ಶಾಲಾಃ- ಈ ೨ ಮರದ ಹೆಗ್ಗೊಂಬು'' (ಹಲಾಯು. ೩೦-೨೮). (ಸಂ. ಸ್ಕಂಭಶಾಖಾ। 

ಸ್ಕಂಧಸಂಧಿ (ನಾ). ಹೆಗಲು; ಭುಜಾಗ್ರ: ಉಂಗುಟಮನಂಕವಣೆಗೆ ಕರಾಂಗುಳಿಯಂ 
ಸ್ಮಂಧಸಂಧಿಗುಯ್ದೇಬೌದನುತ್ತುಂಗತುರಂಗಮಮಂ ನೃಪತುಂಗ೦ (ಪಂರಾಮೂ. ೪-೧೨೦). 

[ಸಂ.] 

ಸೃಂಧಾವಾರ (ನಾ). ೧. ಸೈನ್ಶ್ಮ ಅಥವಾ ಸೈನ್ಯದ ತುಕಡಿ: ವೇಲಾಂಧ ಪುರೋಪ 
ಕಂಠಮಂ ಸಾರ್ದುದು ಭೂಪಾಲಸ್ಮಂಧಾವಾರಂ (ವಂರಾಮಾ. ೧೨-೩೬). ೨. ಸೈನ 
ಬೀಡುಬಿಟ್ಟ ಸ್ಹಳ; ಸೇನಾಶಿಬಿರ; ಪಾಳಯ: ಅಚ್ಛೋದಸರೋವರದ 


೮೭೫೩ 


26 


ಸ್ಟಾಲಿತೃ 


ಸ್ಕೂಲು (ನಾ). ಪಾಠಶಾಲೆ: ಭಾವಮೈೆದುನನ ಜತೆಯಲ್ಲಿ ಮ್ಯಾಚಿನ ಮಾತು, 


ಸ್ಕೂಲಿನ ಮಾತು ಆಡುತ್ತಿದ್ದಾಗ ಅಡಿಗೆಯವನು ಬಂದು "ಎಲೆ ಹಾಕಿದೆ' ಎಂದು ತಿಳಿಸಿದನು 


(ಮಹಾಗ. ೧೬). |€- ಇಂ. School] 


ಸ್ಪಲನ, ಸ್ಪಳನ (ನಾ). ೧. ಎಡಹುವಿಕೆ; ಮುಗ್ಗ ರಿಸುವಿಕೆ. ೨. ಜಾರಿ 


ಬೀಳುವಿಕೆ; ಕಳಚಿಬೀಳುವಿಕೆ: ಅವನೀಕಂಪನಮಬ್ಬಿ ಶೋಷಣಮರಣ್ಮೋ 
ನ್ಮೂಲನಂ ಭೂಮಿಭೃನ್ನಿವಹಕ್ಸೇಪಣಮಿಂದ್ವಿನಸ್ಪಲನಮಬ್ರಾಲೋಡನಂ . . . 
ಆಯ್ತ ಸ್ಮದ್ದಲಾಟೋಪದಿಂ (ಜಗವ. ೭-೪೫). ೩. ಸೋಲು; ಅಪಜಯ. ೪. ನಿಂತು 
ಹೋಗುವಿಕೆ; ತಡೆಗೊಳ್ಳುವಿಕೆ: ಈಗ ನಮ್ಮ ರಾಜಧಾನಿಯ ಬಳಿಯೆ ಇದರ ಗತಿ 
ಸ್ಪಲನವಾಗಲು ಏನು ಕಾರಣವೊ? (ಶಕಾರ. ೧೯೮). ೫. ತಪ್ಪು; ಪ್ರಮಾದ. ೬. ಹಾದಿ 
ತಪ್ಪಿ ನಡೆಯುವಿಕೆ: ಮನುಷ್ಯನ ಸ್ಪಲನ ಹೆಚ್ಚೆಹೆಚ್ಚೆಗೂ ಉಂಟಾಗುತ್ತದೆ (ನಿಬಂಧ. 
1 ೨೧೭). ೩. ಅಂಬೆಗಾಲಿಕ್ಕುವಿಕೆ: ""ಸ್ಪಲನ . . . ಹುಡುಗರು ಅಂಬೆಗಾಲು ಹಚ್ಚಿ 
ನಡೆಯೋಣ'' (ಗಂಗಾಮ. ೩೩೮). ಸ್ಪಳನ: ೧. "ಪದಸ್ಪಳನ' ಪರಾ. ೬0.1 


ಸ್ಟಲಿತ, ಸ್ಪಳಿತ (ಗು). ೧. ಕೆಳಗೆ ಬಿದ್ದಿರುವ. ೨. ಜಾರಿಬಿದ್ದ; ಕಳಚಿಬಿದ್ದಿರುವ. 


೩. ನಡುಗುವ. ೪. ತಷ್ಟಾದ. ೫. ಅನುಮಾನಿಸುತ್ತಿರುವ; ಹಿಂದೆಮುಂದೆ 
ನೋಡುವ. ೬. ತೊಟ್ಟಿಕ್ಕಿದ ; ಸ್ರವಿಸಿದ. ೭. ತಡೆಗೆ ಒಳಗಾದ; ಪ್ರತಿಬದ್ಧ. 
ಆ. ಹಾದಿತಪ್ಪಿದ. (ನಾ). ೯. ತಪ್ಪು; ಅಪರಾಧ: ತಾವೇ ಖಳರು ನೀವೇ 
ಸುಜನರೆಮ್ಮಾ ಸ್ಪಲಿತವನು ನೀವಿನ್ನು ಸೈರಿಸಿ ತಾಯೆ (ಕುವ್ಮಾಗ. ೧೧-೬೨). ೧೦. ಮೋಸ; 
ವಂಚನೆ. ೧೧. ಕಪಟೋಪಾಯ; ಕುತಂತ್ರ. '೧೨. (ಭಯದಿಂದ) 
ನಡುಗುವವನು; ತತ್ತರಿಸುವವನು: "“ಪ್ರಸ್ಕಂದಃ , ಸ್ಪಲಿ[ಪಾಕಾಂ. ೪] ತಃ - ಈ ೨ 
ನಡುಗುವವಂ'' (ಹಲಾಯು. ೭೯-೩೨೫). ೧೩. [ನಾಟ್ಕ] ನೂರೆಂಟು. ಕರಣಗಳಲ್ಲಿ 
ಒಂದು : ಮಿಗೆ ಹಂಸಪಕ್ಷಕರಮವು ಸೊಗಯಿಸುತಿರೆ ಡೋಲಪಾದಸಂಚರದಿಮ್ಮೆಯ್‌ 
ನೆಗಲಕ್ನಿರಲ್‌ ಸ್ಪಲಿತಮೆಂದುಂ ಬಗೆವೆತ್ತುದು ಭರತದಲ್ಲಿ (ಲಾಸ್ಮರಂ. ೪-೧೪೯). 
೧೪. ದುಃಖದಿಂದ ಉಸಿರು ಬಿಡುವುದು: ಸೃಸ್ಥ,ಚಲ . . . ಸ್ಪಲಿತ, ಪ್ರಸೃತ - 
ಈ ಒಂಬತ್ತೂ ಕೋಹಳನ ಮತದಂತೆ ಗಾಳಿಯ ಭೇದಂಗಳ್‌ (ಲಾಸ್ಕರಂ. ೬೩-೭೮ ವ). 
ಸ್ಪಳಿತ: ೯. ಅಳಕೋತ್ಸಾರಿತಕೇಶಸಂಚಯಮನೀವೀಬಂಧನಾವಿಷ್ಕೃತಸ್ಪಳಿ(ವಾಕಾಂ. ಲಿ|ತಂ 
* ೬ * ನೆರದತ್ತೆತ್ತಂ ಪುರಸ್ಕ್ರೀಜನಂ (ಆದಿಪು. ೪-೬೦). [ಸಂ.] 


ಇಡಿ ಎಡಿ 


ಸ್ಪಲಿತಗತಿ (ನಾ). ೧. ತಡವರಿಸುತ್ತಿರುವ ನಡಗೆ. ೨. ನಡಗೆಯನ್ನು ನಿಲ್ಲಿಸಿದ 


ವ್ಯಕ್ತಿ; ನಿಂತ ವ್ಯಕ್ತಿ: ಸ್ಪಲಿತಗತಿ ಲಲಿತಕುಂತಲೆ ವಲಿತನಿಜಗ್ರೀವೆ ಮಗುಲ್ಲು 
ನೋಡಿದಳೊರ್ವಳ್‌ . . . ಲಲಿತಾಂಗನನೊಲ್ಲು ಸಗರಚಕ್ರೇಶ್ವರನಂ (ಳಜಪು. ೯-೩೮). 


[ಸಂ.1 
ಸ್ಪಲಿತಚಲನ (ನಾ). ತಪ್ಪುಹೆಜ್ಜೆಯ ನಡಗೆ: ಬಾಲಕನ ಪಿಶಂಗತಲಂ ಬಾಲಕನ 
ಸ್ಪಲಿತಚಲನವಿನ್ಮಾಸದ ಲೀಲಾಲಸಮಂ ಕಾಣದ ದುರ್ಲಿೀಲಮೆನಿಪ್ಪೊಂದು ಜೀವನಂ 
ಜೀವನಮೇ (ಮಲ್ಲಿಪು.೬೩-೧೧೬). ([ಸಂ.) 
ಸ್ಪಲಿತವಚನ (ನಾ). ೧. ಕೊಟ್ಟ ಭಾಷೆಗೆ ತಪ್ಪುವುದು; ವಚನಭಂಗ. 
೨. ಕೊಟ್ಟ ಭಾಷೆಗೆ ತಪ್ಪಿದವನು; ವಚನಭಂಗ ಮಾಡಿದವನು: ಸ್ಪಲಿತವಚನನ 
ಯೋಗಿನಿಂದಾಕುಳನ ವಿಕಳವ್ರತನ ಲೋಕಾವಳಿಗಳಾಗಲಿ ಕೊಲ್ಲದಿದ್ದರೆ ನಾಳೆ 
ಸೈಂಧವನ (ಕುವ್ಮಾದ್ರೋ. ೪-೩೮). [ಸಂ.] 
ಸ್ಪಲಿತಾಂತರಂಗ (ನಾ). ಮನಸ್ಸಿಗೆ ಘಾಸಿಯಾದವನು: ಇನಜಂ . . . ಒಂದಿ 
ನಿಲೆ ಸೌಮ್ಮಕ್ಷೇತ್ರದೊಳ್‌ ದುಃಖತಂ ಧನಹೀನಂ ಸ್ಪಲಿತಾಂತರಂಗನಸುತಂ ನಿರ್ಲಜ್ಜಕಂ 
ರಕ್ಷಕಂ (ಚಾತತಿ. ೧೭-೩೨). [ಸಂ.] 
ಸ್ಪಳನ 'ಸ್ಪಲನ' ನೋ. 
ಸ್ಪಳಿತ "ಸ್ಪಲಿತ' ನೋ. 
ಸ್ಟಾಲಿತ್ಯ (ನಾ). ೧. ಜಾರಿಬೀಳುವಿಕೆ. ೨. ಸರಿಯಾದ ಮಾರ್ಗವನ್ನು ಬಿಟ್ಟು 
ಹೋಗುವಿಕೆ. ೩. ತಪ್ಪು; ಪ್ರಮಾದ: ಇದುವರೆಗೆ ಕನ್ನಡದ ಹಸ್ತಪ್ರತಿಗಳಲ್ಲಿ 
ಕಂಡುಬರುವ ಲಿಪಿಕಾರಸ್ಟಾಲಿತ್ಮಗಳ ಸ್ವರೂಪವನ್ನು . . . ವಿವರಿಸಿದೆ (ಕನ್ನಸಂ. ೧೬೫೭. 
[ಸಂ.] 


ತೀರದೊಳಿಂದ್ರಾಯುಧದ ಪಚ್ಚೆವಿಡಿದು ಬಂದು ಬಿಟ್ಟಿರ್ದ ನಿಜಸ್ಕಂಧಾವಾರಮಂ ಕಂಡು | 30 

(ಕಾದಂಉ. ೧೮೨). ೩. ರಾಜಧಾನಿ: "“ಸೃಂಧಾವಾರಃ, ರಾಜಧಾನೀ - ಈ ೨ ರಾಜಧಾನಿ'' 

1ಸಂ.1 

ಸೃಂಧೋಪನಯ (ನಾ). (ರಾಜನೀ। ಒಂದು ಬಗೆಯ ಸಂಧಿಕಾರ್ಯ; ಶರಣಾ 
ಗತಿಯ ಸಂಕೇತವಾಗಿ ಹಣ್ಣು ಅಥವಾ ಧಾನ್ಮಗಳನ್ನು ಕೊಟ್ಟು ಮಾಡಿಕೊಳ್ಳುವ 
ಸಂಧಿ: ನುಡಿದ ದ್ರವ್ಯಮಂ ಕಂದಾಯದೊಳ್‌ ಕುಡುವುದು ಸ್ಕಂಧೋಪನಯ |35 
ಸಂಧಿಯೆಂಬುದಕ್ಕುಂ (ಪಂಚತಂ. ೨೨೧-೩). [ಆ ಸಂ. ಸ್ಕಂಧೋಪಾನೇಯ] 

ಸ್ಕಂಭ (ನಾ). ೧. ಆಧಾರ; ಊರೆ. ೨. ಕಂಬ. ೩. ಪರಮಾತ್ಮ. (1.1 

ಸನ್ನ (ಗು). ೧. ಜಾರಿಬಿದ್ದ; ಕಳಚಿಬಿದ್ದ. ೨. ಸ್ರವಿಸಿದ; ಸೋರಿದ. 
೩. ಒಣಗಿದ; ಶುಷ್ಕವಾದ. ೪. ಹೊರಟುಹೋದ. ೫. ಚಿಮುಕಿಸಿದ. 
(ನಾ). ೬. ಜಾರಿಹೋದುದು; ಬಿದ್ದುದು: "'ಸೃನ್ನೆಂ ಗಳಿತಂ ಭ್ರಷ್ಟಂ'' | 40 
(ವಸ್ತುಕೋ. ೧೦೬-೪೮). (ಸಂ.] 

ಸ್ಕಾಂದ (ಗು). ಷಣ್ಮುಖನಿಗೆ ಸಂಬಂಧಪಟ್ಟ: "ಸ್ಕಾಂದಪುರಾಣ' ಪರಾ. (ಸಂ.] 

ಸ್ಕಾಂದಪುರಾಣ (ನಾ). ಹದಿನೆಂಟು ಮಹಾಪುರಾಣಗಳಲ್ಲಿ ಒಂದು: 
ಬ್ರಹ್ಮಪುರಾಣ ಪದ್ಮಪುರಾಣ . . . ಸ್ಕಾಂದಪುರಾಣ . . . ಎಂಬಿವೇ ಶಿವಪ್ರಸಾದದಿಂದ 
ವ್ಯಾಸಮುನೀಶ್ಚರೋಕ್ತಮಪ್ಪ ನಾಲ್ಕುಲಕ್ಷಗ್ರಂಥಸಂಖ್ಕೆಯುಳ್ಳ ಹದಿನೆಂಟು ಮೂಲ |46 
ಪುರಾಣಗಳು (ಎವೇಕ. ೭). [ಸಂ.) 


(ಹಲಾಯು. ೪೮-೧೩೧). 


ಸ 


ಹ 


-ಸ್ತ (ಪ್ರ). ಒಂದು ತದ್ದಿತಪ್ರತ್ಮಯ : "ದೊಡ್ಡಸ್ತ' ಪರಾ. 1«-ಸ್ಮ] 

ಸ್ತಂಬ (ನಾ). ೧. ಹುಲ್ಲಿನ ಮೆದೆ. ೨. ಗೊಂಚಲು; ಗುಚ್ಛ. ೩. ಪೊದೆ; 
ಕಂಟಿ. ೪. ಆನೆಯನ್ನು ಕಟ್ಟುವ ಕಂಬ; ಆಲಾನ. ೫. ಕಂಬ. ೬. ಬೆಟ್ಟ; ಗಿರಿ. 

(ಸಂ. ಈ 

ಸ್ತಂಬಕರಿ (ನಾ). ೧. ಧಾನ್ಮ: "“ಧಾನ್ಮಂ, ವ್ರೀಹಿಃ, ಸ್ತಂಬಕರಿಃ- ೩ ಸಾಧಾರಣವಾಗಿ 
ಧಾನ್ಯದ ಹೆಸರುಗಳು'' (ಸಿದ್ದಾಂತಿ.೨೮). ೨. ನೆಲ್ಲು; ಭತ್ತ: ಸ್ತಂಬಕರ್ಯಾದಿ 
ನಾನಾವಿಧಧಾನ್ಮಂಗಳಂ ಪದನಜ್‌ದುಡುಗುವ ಕಳಂ ಮಾಡುವ . . . 
ಗಳುಮಂ ... ಅಜ್‌ಯೆ ಪೇಟ್ತು (ಆದಿಪು.೬-೭೭ ವ). [ಸಂ.1 

ಸ್ತಂಬೇರಮ (ನಾ). ಆನೆ : ನೆರೆದು ನೋಡಿದರಮರಸ್ತಂಬೇರಮಮಂ ಮುತ್ತಿನ 
ಲಂಬಣಮೆಂದಮರರಮರನಾಯಕಯುತಮಂ (ಅಜಿಪು.೫-೭೫); ಸ್ತಂಬೇರಮದೊಳ್‌ 
ಪೊಣರ್ದಂ . . . ಸಮಾನಬಲನೆನೆ ಕೃಷ್ಣಂ (ಜಗವಿ.೬-೫೩). (ಸಂ. 

ಸ್ತಂಭ (ನಾ). ೧. ಸ್ಥಿರವಾಗಿರುವಿಕೆ; ನಿಶ್ಚಲತೆ. ೨. ತಡೆ; ನಿರೋಧ; 
ಪ್ರತಿಬಂಧ: ವಿಷಮಂ ಸ್ತಂಭಿಸುವುದೆ ತಾಂ ಸ್ತಂಭಂ (ಖಮದ.೩-೭). ೩. ನಿಗ್ರಹ; 
ಹತೋಟಿ. ೪. ಕಂಬ: ಭಿತ್ತಿಸ್ತಂಭೋಜ್ವಳ ಮುಕ್ತಿಕಾವಿತಾನಂ ಥಳಥಳಿಪುವು 
ಪುರದ ನಿಳಯನಿಳಯದೊಳೆಲ್ಲಂ ೫. ಕಾಂಡ; ತಾಳು. 
೬. ಆಧಾರ; ಊರೆ: ಸುರಿಯೆ ಚತುಃಕುಂಭಂಗಳ್‌ ಭೂಭುವನಸ್ತಂಭಂ (ಪಾಳಾಂ. 
ಸ್ತಂಭನ] ಮಜ್ಜನಮನೆಯ್ದೆ ನಿರ್ವರ್ತಿಸಿದಂ (ಆದಿಪು.6-೭೧). ಪಿ. ಯಂತ್ರಮಂತ್ರ 
ಗಳಿಂದಾಗಲಿ, ಮಾಟದಿಂದಾಗಲಿ ಭಾವನೆಯನ್ನು ಅಥವಾ ಶಕ್ತಿಯನ್ನು 
ಹತ್ತಿಕ್ಕುವಿಕೆ: ಉಚ್ಚಾಟನ ಸ್ತಂಭಾದಿ ವಿದ್ಮ್ಧಗಳು ಕ್ಲಿತಿಪ ಕೇಳೆ ಕರ್ಣನತ್ತಲು 
(ಕುವ್ಮಾಕ ೨೨-೫. ೮. ಪತ್ರಿಕೆಯಲ್ಲಿಯ ಅಂಕಣ : ಸಮಾಚಾರಪತ್ರಿಕೆಯ ಸ್ತಂಭ 
(column) ಗಳನ್ನೇರಿ (ನಿಬಂಧ. 8 ೪೮೭). ೯. [ಕಾವ್ಯಮಾ] ಎಂಟು ಬಗೆಯ 
ಸಾತ್ಮಿಕಭಾವಗಳಲ್ಲಿ ಒಂದು; ಮೂರ್ಛೆ: ಸ್ತಂಭ. ಸ್ವೇದ . . . ಪ್ರಳಯ 
ಗಳೆಂಬಷ್ಟವಿಧ ಸಾತ್ರಿಕಭಾವಂಗಳಿಂ (ಎವೇಕ. ೨೨೭); ಮರವಟ್ಟುದೇ ಸ್ತಂಭಂ (ರಸರ. 
೪-೨೫೯ ವ). (ಸಂ. 

ಸ್ತಂಭಕ (ಗು). ೧. ತಡೆಹಿಡಿಯುವ; ನಿರೋಧಿಸುವ. (ನಾ). ೨. 
ಸ್ತ೦ಭ ೯: ಮನೋವೈಕಲ್ಮ ರೋಮಾಂಚಕ ಸ್ತಂಭಕ ಕಂಪ . . . ಮೂರ್ಛಾದಿ 
ನಾನಾವಿಕಾರಂಗಳೊಡನೆ ತೋಟುವುದುಂ (ಪಂಪಭಾ. ೪-೫೯ ವ). ([ಸಂ.1 

ಸ್ತಂಭಕ್ರೀಡಿತ (ನಾ). [ನಾಟ್ಕ] ಮೂವತ್ತೈದು ದೇಶೀಯ ಭೌಮಚಾರಿ 
ಗಳಲ್ಲಿ ಒಂದು; ಒಂದು ಕಾಲನ್ನು ಅಡ್ಡಲಾಗಿ ನೀಡಿ, ಇದರ ಪಾರ್ಶ್ವಕ್ಕೆ 
ಇನ್ನೊಂದು ಕಾಲಿನ ಅಂಗಾಲನ್ನು ಅನೇಕಾವರ್ತಿ ತಂದು ಮುಟ್ಟಿಸುವುದು: 
ರಥಚಕ್ರ . . . ಸ್ತಂಭಕ್ರೀಡಿತ . . . ಸಮಸ್ಪಲಿತ ಈ`ಮೂವತ್ತೈದು ದೇಶೀಯಸಂಬಂಧದ 
ಭೌಮಚಾರಿಗಳು (ಲಾಸ್ಮರಂ. ೬-೧೭ ವು. [ಸಂ.1 

ಸ್ತಂಭದೀಷಿಕೆ (ನಾ). ಕಂಬದ ಮೇಲೆ ನಿಲ್ಲಿಸುವ ದೀಪ; ಠಾಣದೀವಿಗೆ: 
ಪಡುವಣಶೈಲವಿಪುಲಸ್ತಂಭದೀಪಿಕೆಯಂತೆ ರವಿ ಮೆಅ*ದ (ಕುವ್ಕಾಭೀ. ೧೦-೪೨). 

(ಸಂ. ಸ್ತಂಭದೀಪಿಕಾ। 

ಸ್ತಂಭನ ಗ ೧. ತಡೆ; ನಿರೋಧ; ಪ್ರತಿಬಂಧ. ೨. ನಿಶ್ಶಕ್ತಗೊಳಿಸುವಿಕೆ; 
ನಿಷ್ಕ್ರಿಯಗೊಳಿಸುವಿಕೆ. ೩. ಶಮನ; ಶಾಂತಗೊಳಿಸುವಿಕೆ. ೪. ಭದ್ರಗೊಳಿಸು 
ಎಕೆ; ಸ್ಥಿರಗೊಳಿಸುವಿಕೆ. ೫. ಊರೆಕೊಟ್ಟು ನಿಲ್ಲಿಸುವಿಕೆ. ೬. ರಕ್ತಪ್ರವಾಹ 


ಉಪಾಯಂ 


(ಜಗವ. ೨-೨೪). 


ವನ್ನು ಅಥವಾ ಸ್ರಾವವನ್ನು ನಿಲ್ಲಿಸುವಿಕೆ. ೭. ಮನ್ಮಥನ ಪಂಚಬಾಣಗಳಲ್ಲಿ 


ಒಂದು. ೮೬. ಮಾಟದ ವಿದೆ: ಅಭಿಚಾರಿಕಕರ್ಮಗಳೂ ಉಂಟು - ಮಾರಣ, 
ಮಶೀಕರಣ ಮೋಹನ, ಸ್ತಂಭನ, ಉಚ್ಚಾಟನ ಇತ್ಯಾದಿ (ಭಾರದ.೨೮). ೯. ವ ಸ್ತ೦ಭ ೯. 
೧೦. [ಸಂಗೀತ] ಧ್ವನಿಭೇದ: ಮಂದ, ಮಧ್ಯ, ವೇದ, ಕುಂಚನ, ಉಚ್ಛೂನನ, 
ಸ್ತಂಭನ, ದೀರ್ಥಭೇದಂಗಳಿಂ . .. ರವವಕಲ್ಪಗಳಂ ತೋಜ್‌ (ವಿವೇಕ. ೨೬೬). (ಸಂ.) 
ಸ್ತಂಭನಗೈ (ಕ್ರಿ). ನಿಲ್ಲಿಸು: ಬಾಂದಳವನಳ್ಳಿರಿವ ಖಗದಧಿಪಗರುಡಾಂಕಿತಧ್ವಜವ 
ಸ್ತಂಭನಗೈದು ಪೇರ್ಗುಡಾರವ ನಿರ್ಮಿಸೆ (ನವಮೋ. ೨೯-೬೫). 
(ಸ್ತಂಭನ 3- ಗೈ (ಆ ಕೆಯ್‌, )] 


ಆಷಪ೫ಳ 


10 


15 


ಸ್ತನಯಿತ್ನು 


ಸ್ತಂಭನಾಕ್ಷರ (ನಾ). (ಶತ್ರುವನ್ನು) ನಿಷ್ಕ್ರಿಯಗೊಳಿಸುವ ಮಂತ್ರಾಕ್ಷರ: ಎಪಕ್ಷ 
ಶರಾಸಾರ ಮೋಕ್ಷ ಹೂಂಕಾರ ಸ್ತಂಭನಾಕ್ಷರಸ್ತಂಭಿತಹೃದಯರಾಗಿ . . . ನಿಮ್ಮ ಬಗೆವ 
ಕಾರ್ಯಮಂ ಬಗೆಯಿಂ (ಆದಿಪು. ೧೪-೪೪ ವ). [ಸಂ.) 
ಸ್ತಂಭನೆ (ನಾ). ನಿರೋಧ; ತಡೆ : ಗ್ರಹಣಿಗೆ:- ಜಾಯಿಕಾಯಿ, ಹಿಪ್ಪಲಿ . .ಚೂರ್ಣಿಸಿ 
ಭಂಗಿಸೊಪ್ಪಿನ ರಸದಲ್ಲಿ ಅರೆದು ಗುಂಜಾಪ್ರಮಾಣದಲ್ಲಿ ಗುಳಿಗೆಯಂ ಮಾಡಿ ಸಕ್ಕರೆ, 
ಜೇನುತುಪ್ಪದಲ್ಲಿ ಕೊಳ್ಳೆ ಸ್ತಂಭನೆ (ಎವ್ಮಎ. ೬೮). [ಸಂ. ಸ್ತಂಭನ] p 
ಸ್ತಂಭಿತ (ಗು). ೧. ತಡೆಗೆ ಒಳಗಾದ; ನಿರೋಧಿಸಲ್ಪಟ್ಟ. ೨. ನಿಷ್ಕ್ರಿಯ 
ಗೊಳಿಸಲ್ಪಟ್ಟ; ನಿಶ್ಚೇತನವಾದ. (ನಾ). ೩. [ನಾಟ್ಕ] ಉಸಿರಾಡುವ ಒಂದು 
ಕ್ರಮ; ""ಶಸ್ತ್ರಪ್ರಯೋಗ .ಮಾಡುವವನಂತೆ ಉಸುರಾಡುವುದು'' 
(ಲಾಸ್ಮರಂ. ೨೭೮ ಗದ್ಯಾನುವಾದ); ಸಮ, ಭ್ರಾಂತ, ವಿಲೀನ, ಆಂದೋಳಿತ, ಕಂಪಿತ, ಸ್ತಂಭಿತ 
. ಸೀತೃತ - ಈ ಹತ್ತು ಮೊದಲ ಒಂಬತ್ತುಗೂಡಿ ಒಟ್ಟು ಹತ್ತೊಂಬತ್ತು ಭೇದಂ 
ಗಳ್‌ (ಲಾಸ್ಕ ರಂ. ೩-೭೮ ವ). [ಸಂ.1 
ಸ್ತಂಭಿಸು (ಕ್ರಿ). ೧. ಕಂಬವನ್ನು ನೆಡು. ೨. ಬಿಗಿಗೊಳಿಸು; ಭದ್ರಗೊಳಿಸು. 
೩. ನಿಶ್ಚೇಷ್ಟಗೊಳಿಸು; ನಿಷ್ಕ್ರಿಯಗೊಳಿಸು: ಮಿಥ್ಮಾಜ್ಞಾನಿಯ ಮಾನಮಂ ಸ್ತಂಭಿಸುವ 
ಮಾನಸ್ತಂಭಂಗಳಿಂ (ಆಜಿಪು. ೭-೨೦ ವ); ಉಮಾಧಿಪನಂ ಸ್ತಂಭಿಸಿ ತಾಳ್ಲಿದಂ ಜಯಮನೇಂ 
ಕೃಷ್ಣಂ ಜಗದೀಶ್ವರನೋ (ಜಗವಿ.೧೮-೩೨). ೪. ನಿಲ್ಲಿಸು; ತಡೆ: ಜೃಂಭಾಸ್ತ್ರದಿಂ 
ಮುಕುಂದಂ ಸ್ತಂಭಿಸಿ ರಥಮಂ ರಥಾಶ್ವಮಂ ಸಾರಥಿಯಂ ಸ್ತಂಭಿಸಿದಂ ಶಲ್ಕನ 
ದೋಸ್ತಂಭಮಂ (ಜಗವ. ೭-೮೭); ಈ ಮಹಾಸತಿ . . . ಎಮಗಭಯವಿತ್ತೆಮ್ಮನಟ್ಟಿ 
ಬರ್ಪಮರರಂ ಸ್ತಂಭಿಸಲೈ (ಚಿಬಪು.೨೧-೩೪). ೫. ಭಯ, ಆಶ್ಚರ್ಯ 
ಮೊದಲಾದುವುಗಳ ಆಧಿಕ್ಕದಿಂದ ಸ್ಮಗಿತಗೊಳ್ಳು; ನಿಶ್ಚೇತನವಾಗು : 
ಎರಡು ನಿಮಿಷಕಾಲ ಕುಳಿತಲ್ಲಿಯೆ ಸ್ತಂಭಿಸಿಹೋದರು ಪ್ರಭುಗಳು (ಶಾಂತಲಾ. -೩೦೭). 
[ಸ್ತಂಭನ + - ಇಸು) 
ಸ್ತಂಭೀಭೂತ (ಗು). ೧. ಆಶ್ಚರ್ಯ, ಭಯ ಮುಂತಾದ ಮನೋಭಾವ 
ಗಳ ಆಧಿಕ್ಕದಿಂದ ಅಥವಾ ರೋಗಾತಿಶಯದಿಂದ ಸಂಪೂರ್ಣವಾಗಿ 
ನಿಶ್ಚೇತನವಾದ; ಮರವಟ್ಟ. (ನಾ). ೨. ನಿಶ್ಚೇತನಹೊಂದಿದ ವೃಕ್ತಿ; 
ಮರವಟ್ಟವನು: ಡಾಕ್ಟರರು ಅಚ್ಚರಿಯಿಂದ ಸ್ವಂಭೀಭೂತರಾದರು (ಫಲಸಂ. ೩೩). 
[ಸಂ.) 
ಸ್ತನ (ನಾ). ೧. ಮೊಲೆ; ಕುಚ: ತನುಜಂ . . . ತಣಿಯುಂಡು ಬಳೆವೊಡೀ 
ಪೀನಘನಸ್ತನಮೆ ಪಯೋಧರಂ (ಪಷ್ಪಪು.೩-೯೨); ಕಾಂತಿಮತಿಗೆ ನಮಸ್ಕಾರಮಂ 
, ಮಾಡಲೊಡಂ ಸ್ತನದಿಂ ಚುಮ್ಮೆಂದು ಪಾಲ್ಗಳ್‌ ಸುರಿಯೆ (ದಶಕು. ೯-೧೦೫). ೨. ಮೊಲೆಯ 
ತೊಟ್ಟು. ೩. ಕೆಚ್ಚಲು. (ಸಂ.] 
ಸ್ತನಂಧಯ (ನಾ). ಸ್ತನ್ಯಪಾನ ಮಾಡುವ ಮಗು; ಹಸುಗೂಸು: ಎನ್ನ ಬಯಕೆ 
ಯಪ್ಪುದು ಸಂಧ್ಯ್ಕಾಸ್ತನಂಧಯಸಮಾಗಮಸಮಾನಂ («ಆದಿಪು. ೩-೪೩ ವು. (ಸಂ. 
ಸ್ತನಪಯೋಗಂಧಿ (ನಾ). ನೆಲಬೇವು: ""ಸ್ತನಪಯೋಗಂಧಿಯೆನೆ ನೆಲಬೇವು'' 
(ಮಂಗರಾ.೪೦-೩೩). (|ಸಂ.] 
ಸ್ತನಪಾನ (ನಾ). ಮೊಲೆಯುಣ್ಣುವಿಕೆ: ಸ್ತನಪಾನಂ ಮಾಡುತ್ತಂ ವನಿತೆಯ 
ನವಸೂತ್ರಮಣಿಗಳಂ ಪಿಡಿದೊಲವಿಂ . . . ಎಣಿಸುವ ಮುದ್ದುಮಗನದೆಂದಾದಪನೋ 
(ತ್ರಿಪುವಿ.೧೭-೮೬.). [ಸಂ.] | 
ಸ್ತನಪಾನಗುಡು (ಕ್ರಿ). ಮೊಲೆಹಾಲುಣಿಸು; ಮೊಲೆಯೂಡು: ಸ್ತನಪಾನ 
ಗುಡುವ ಹೆಂಗಳಿಗೆ ಪೇಳ್ವಳು ಹತ್ತುದಿನದೆಡೆಸಂದಿನ ರಾತ್ರಿ ಘನ ಜೋಪಾನದೊಳೀಡೇಟ 
ಬೇಕೆಂದು (ಮೋಹತ. ೪-೭೭). (ಸ್ತನಪಾನ *- ಕುಡು,(-ಆ ಕೊಡು,)) 
ಸ್ತನಭರ (ನಾ). ಮೊಲೆಗಳ ಭಾರ: ಗುರುಜಘನ ಸ್ತನಭರಮಂಥರಲೀಲಾಲಸ 
ವಿಲಾಸಿನೀಚಳಿತಂಬೊಲ್‌ (ಕಎರಾ. ೧-೭೬); ಗುರುಕಬರೀಭರ ಸ್ತನಭರೋರು 
ಭರಸ್ಮಿತಿಯಿಂ ... ಆದ ಗಮನಾಲಸವೃತ್ತಿಯನೇನನೆಂದಪೆಂ (ಜಗವ. ೨-೯೭). ಸಂ.) 


45 | ಸ್ತನಯಿತ್ನು (ನಾ). ೧. ಮೋಡ; ಮೇಘ: ""ಸ್ತನಯಿತ್ನು ವಾರಿವಾಹಂ . . . 


ಜೀಮೂತಂ'' (ವಸ್ತುಕೋ. ೧೦-೫೩). ೨. ಗುಡುಗು; ಮೇಘಧ್ವನಿ. (ಸಂ. . 


ಸ್ತನಾಂತರ ೮೭೫೫ ಸ್ತಾನೀಕ 


ಸ್ತನಾಂತರ (ನಾ). ೧. ಹೃದಯ. ೨. ಮೊಲೆಗಳ ನಡುವಿನ ಅಂತರ: | [ಸ್ತಬ್ಧತ್ವ (ನಾ). ೧. ನಿಶ್ಚಲತೆ; ಅಚಲವಾಗಿರುವಿಕೆ. ೨. ನಿಶ್ಚೇಷ್ಟತೆ. 


ಸಮಸುವಿಭಕ್ತ ಸ್ತನಾಂತರನಂ . . . ಅನಿಮ್ಮನಾಭಿಯಂ (ಶಾಂತಿಪು. ೧೦-೧೪೨ ವ). (ನಂ.1 | ೩. ಹಟಮಾರಿತನ; ಮೊಂಡುತನ. ೪. ಬಿರುಸು; ಒರಟುತನ. (೬0.1 
ಸ್ತನಾಲಿಂಗನ (ನಾ). [ಕಾಮಶಾ] ಹನ್ನೆರಡು ಬಗೆಯ ಆಲಿಂಗನ ಪ್ರಕಾರಗಳಲ್ಲಿ | |ಸ್ತರ (ಗು). ೧. ಹರಡುವ; ಎಸ್ತರಿಸುವ. (ನಾ). ೨. ಹರಡಿದುದು; 
ಒಂದು; ಗಾಢಾಲಿಂಗನ: ಸ್ತ್ರೀ ಉನ್ಮತ್ತಸ್ಥಾನದೊಳಿರ್ದು ಪ್ರಿಯನ ಎದೆಯಲ್ಲಿ ಹಾಸಿದುದು. ೩. ಹಾಸಿಗೆ; ತಲ್ಪ. ೪. (ಭೂಮಿಯ) ಪದರ; ಪಾತಳಿ: ಅದರ 
ಪ್ರಿಯದಿಂ ಮೊಲೆಗಳೊಡಲಂ ಪೊಗುವಂತೆ ಗಾಢಾಲಿಂಗನಂಗೆಯ್ದುದು ಸ್ತನಾಲಿಂಗನ | 5 | ಬೆಳಕು ಒಳಗೆಲ್ಲ ಸೂಸಿದಂತೆ ಮನಸ್ಸಿನ ಮೇಲಿನ ಉನ್ಮನದ ಸ್ತರಗಳು ಒಂದೊಂದೇ 
ವೆಂಬಾಲಿಂಗನ (ಕಾಮಶಾ. ೨೨೪). (ಸಂ. ನಿಚ್ಚಳವಾಗಿ ಗೋಚರವಾಗುತ್ತಿದ್ದವು (ಸಮಜೀ. ೯೨೬). ೫. ಮಟ್ಟ; ಹಂತ: ಯಾವ 
ಸ್ತನಾಶ್ಲೇಷ (ನಾ). ಎ ಸ್ತನಾಲಿಂಗನ: ಅನುವಿಂ ಪಸೆಯೊಳ್‌ ಕುಳ್ಳಿರ್ದಿನಿಯನ ಸ್ತರದ ಬೌದ್ದಿಕ ಹಾಗೂ ಭಾವನಾಮಯ ಸಂಕೀರ್ಣತೆಗೆ ಒಂದು ಕಲಾಕೃತಿಯು 
ತೊಡೆಯೇಲ್‌ ಕಾಂತೆ ವಕ್ಷಸ್ಥಳಮಂ ಘನಕುಚದಿನೌಂಕಿಯಾಲಿಂಗನಮಂ ಮಾಡುತ್ತಿರಲ್‌ ಒಯ್ಯಬಲ್ಲುದೋ ಆ ಸ್ತರದ ಮೇಲಿಂದ ಅದರ ಯೋಗ್ಯತೆಯು ನಿರ್ಣಯವಾಗುತ್ತದೆ 
ಸ್ಪನಾಶ್ಲೇಷಾಖ್ಯಂ (ಮನ್ಮವಿ. ೧೧-೬). . [ಸಂ.1 | | (ನಷ್ಮಕಾ. ೬೨). ಹ. ವರ್ಗ; ವಿಭಾಗ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 


ಸ್ತನಿಕ "ಸ್ತಾನೀಕ' ನೋ. 10 
ಸ್ತನಿತ (ಗು). ೧. ಧ್ವನಿ ಮಾಡಿದ. ೨. ಗುಡುಗುವ; ಗರ್ಜಿಸುವ. (ನಾ). 
೩. ಗುಡುಗು; ಮೇಘಗರ್ಜನೆ: ಸ್ತನಿತಧನುರ್ಗುಣಧ್ವನಿ ಶತಪ್ರದಶಸ್ತ್ರಮರೀಚಿ | 

. ೬ ೬ ಕೊಂಡುದಾಗಳಂಬನ ಮಬ (ಪಂರಾಮಾ. ೧೩-೪೯] ; ಸ್ತನಿತಘನಬೃಂಹಿತಂ | 
ದುರ್ದಿನಮದಪೂರಂ€ಂ ಪಯೋಡಗಜಘಟೆ ಸುಟ್‌ದತ್ತು (ಚಂದ್ರಪು. ೪-೩೨). 
೪. ದೊಡ್ಡಶಬ್ದ; ನಿನಾದ; ಕಲಕಲ. ೫. ಕೈಚಪ್ಪಾಳೆಯ ಸದ್ದು. 
೬. ಬಿಲ್ಲಿನ ಹೆದೆಯ ಠೇಂಕಾರ. ೩. [ಜೈನ] ಹತ್ತುಬಗೆಯ ಭವನಾಮರ 
ರಲ್ಲಿ ಒಂದು ವರ್ಗ : ಅಲ್ಲಿಯ ಸುರ ನಾಗ ವಿದ್ಮುತ್ಸುಪರ್ಣಾಗ್ನಿವಾತ ಸ್ತನಿತೋದಧಿ | 
ದ್ವೀಪ ದಿಕ್ಕುಮಾರರೆಂದು ಭವನಾಮರರ್‌ ದಶವಿಕಲ್ಪಮಪ್ಪರ್‌ (ಸುಕುಮಾ. ೧೧-೪೧ ವ). | 
(ಸಂ. 


ಈ ನಾಲ್ಕು ಸ್ತರಗಳಲ್ಲಿ ಅಂದಿನ ಸಮಾಜವನ್ನು ವಿಭಾಗಿಸಲಾಗಿತ್ತು (ಧರ್ಮಸಾ. ೧೧೪). 
[ಸಂ.1 
ಸ್ತವ (ನಾ). ೧. ಸ್ತುತಿಸುವುದು; ಹೊಗಳುವುದು. ೨. ಸ್ತುತಿ; ಸ್ತೋತ್ರ: 
ಸ್ತವಭೇಷಜದಿಂದಘ ಕರಗುವುದಲ್ತೆ (ಜನಾಲೆ. ೨೨-೨೨); ಸ್ತವ ಸ್ತೋತ್ರ ಪಠಣಪ್ರಕರದ 
| . . - ಸಂಭ್ರಮಕೆ ಬೆಲಗಾದನು ಹರಿಶ್ಚಂದ್ರನು (ಹಚಕಾ. ೬-೩೯); ವಂದಿಮಾಗಧಸ್ತವರವ 
:5| . ಮುಣ್ಮೆ ಬಂದನೆಸೆವೋಲಗಶಾಲೆಗಿಳಾಧಿನಾಯಕಂ (ರಾಜಶೇ. ೧೨-೪೧). [ಸಂ.) 
ಸ್ತವಂಗೆಯ್‌ (ಕ್ರಿ). ಸ್ತುತಿಸು; ಸ್ತೋತ್ರಮಾಡು: ಮೊದಲೊಳ್‌ ಸಂಭಾಷಣಂಗೆಯ್ವುದೆ 
ವಲಮಿಳಿಕೆಯ್ವೆಂದಮೆಂದಾದರಂಗೆಯ್ವುದಹಂಕಾರಂ ಸ್ತವಂಗೆಯ್ವುದದೆಮಗೆ ದಲ್ಲೌರವಂ 
'  (ತಾದಂಉ. ೧೧೨) : ದೇವವರಂ ಸ್ತವಂಗೆಯೆ ವರಂಗೊಟ್ಟಾ ಮಹೇಂದ್ರಂಗೆ . . . ದುರ್ಗಿ 
ಬಲಾಕ್ಕೆ ತಾಂ ನೆಲಸಿ ನಿಂದಳ್‌ (ಜಗವ ೩-೧೭). [ಸ್ತವ * ಕೆಯ್‌,) 
ಸ್ತನಿತಾಮರ (ನಾ). ಎ ಸ್ತನಿತ ೭ : ಆ ದಿವಿಜಾದಿನಾಥಮತದಿಂ ಸ್ತನಿತಾಮರ |20|ಸ್ತವಕ (ನಾ). ೧. ಹೂಗೊಂಚಲು: ಫಲಿನೀಫಲದ ಗುಚ್ಛಮಿವು ಚೂತಫಲಸ್ತವಕಂ 
ಬೃಂದಮಂದು ಗಂಧೋದಕವೃಷ್ಟಿಯಂ ಸುರಿವರೊಯ್ಕನೆ ತಣ್ಣಗೆ ತಮ್ಮನಾಗೆ ದಲೆಂದು ತೋಜ್‌ೌದನವನೀಪಾಲಂಗೆ ಲೀಲೆಯಿಂ ವನಪಾಲಂ «ಚಂದ್ರಪು. ೨-೭೬). 
ಮೇಲಾದನಿಲಾಮರರ್‌ ಸುಖಿದು ಬೀಸುವರ್‌ (ಶಾಂತಿಪು. ೧೨-೨೨). ([ಸಂ.) ೨. ಗ್ರಂಥದ ಭಾಗ ,- ಪ್ರಕರಣ; ಆಶ್ವಾಸ. ೩. ಸಮುದಾಯ; ಸಮೂಹ. 
ಸ್ತನ್ಯ (ನಾ). ಮೊಲೆಹಾಲು : ಜನನೀಸ್ತನ್ಮಮನುಂಡೆ ನಾಂ ಬಟ್‌ಕ ನೀಂ. . . ೪. ಹೊಗಳಿಕೆ; ಸ್ತುತಿ. ೫. ಹೊಗಳುವವನು; ಸ್ತುತಿಪಾಠಕ. (10.1 
ಬಾಲತ್ವದಿಂದೆಲ್ಲಿಯುಂ ವಿನಯೋಲ್ಲಂಘನಮಾದುದಿಲ್ಲ (ಗದಾಯು. ೫-೭): ಪಂಚ ಸ್ತವನ (ನಾ). ೧. ಎ ಸ್ತವ ೨ : ಸವನಾರ್ಚನ ಸ್ತವನ ಸಮಯಾನಂತರಂ (ಆದಿಪು. 
ಭೂತಂಗಳ್ಲೆಂ ನಿಮಗಂ ಪ್ರತ್ಕುಪಕಾರಕ್ಷಮರಾರ್‌ ದೇಹಿಗಳೊಳಂಬಿಕಾಸ್ತನ್ಮಕ್ಕಂ |25 | ೭-೧೦೬ ವ); ಜಿನಸ್ತವವಾದೊಡನೆ ವಿಷ್ಣುವಿನ ಸ್ತವನವು ಬರುವುದು (ಸಾಹಿಸ. ೧೨). 
(ಪಂರಾಮಾ. ೧೧-೩೯). [ಸಂ.] | ೨. [ಜೈನ] ಮೂಲಗುಣಗಳಲ್ಲಿ ಒಂದು: ವಸ್ತುರೂಪಗುಣಂಗಳಿಂ ಚತುರ್ವಿಂಶತಿ 
ಸ್ತನ್ಯಪಾನ (ನಾ). ಮೊಲೆಹಾಲನ್ನು ಕುಡಿಯುವುದು; ಸ್ತನಪಾನ : ಸ್ತನಪಾನದ | ಅರ್ಹತ್ರರಮೇಷ್ಠಿಗಳಂ ಸ್ತುತಿಯಿಸುವುದು ಸ್ತವನಮೆಂಬ ಹದಿನೇಳನೆಯ ಮೂಲಗುಣಂ 


ಸವಿಯ ಚಿಣ್ಣರಲೌಯುವಂತೆ ಮಣ್ಣುಬೊಂಬೆಯು ಬಲ್ಲುದೆ (ಪುರಂದ. ೪-೬೬-೧). (ಶ್ರಾವಕಾ. ೮೨-೨೦). ಸಂ.) 


(ಸಂ.) !ಸ್ತವನೀಯ (ಗು). ೧. ಹೊಗಳಲು ಯೋಗ್ಯವಾದ; ಸ್ತುತ್ಮ; ಸ್ತೋತ್ರಾರ್ಹ 
ಸ್ತಬಕ (ನಾ). ೧. ಹೂವು ಮೊದಲಾದುವುಗಳ ಗೊಂಚಲು,- ಗುಚ್ಛ: 30] ವಾದ. (ನಾ). ೨. ಸ್ತುತ್ಕವಾದುದು; ಶ್ಲಾಘ್ಮವಾದುದು: ಮುನೀಂದ್ರಸೇವ್ಕಂ 


ಬಳಸುವೆಳದುಂಬಿಗಳ ನಾದಕ್ಕೆ ಬೆರ್ಚಿ ಬಿಸುಟ ಕರ್ಣಪೂರ ಪಾರಿಚಾತ ಸ್ತಬಕಂಗಳುಮಂ ಭವ್ಮಸ್ತವನೀಯಮೆನಿಸಿದಾಚಾಮ್ಲವರ್ಧನಂ ಪುಣ್ಮವರ್ಧನಂ ಕೇವಲಮೇ (ಸುಕುಮಾ. 
(ಪಂರಾಮಾ. ೨-೧೩ ವ) ;ತೆಳಿರ ತೊಂಗಲುಗಳನು ನವೃಕುಸುಮಸ್ತಬಕ ತುಳವ ಫಳಮಂಜರಿಯ | ೯-೧೩); ಕವಿತಾಪ್ರೌಢಿಯೊಳಬ್ಬಸಂಭವನೆ ಕರ್ತಾರಂ ಕ್ರಿಯಾಕಾಶಲಂ ಸ್ತವನೀಯಂ 
ಮಾಲೆಯಂ ನೀಡಿ (ಹಚಕಾ. ೩-೧೬). ೨. ಸಮುದಾಯ; ಸಮೂಹ: ಸಾಮಿತ್ರಿ (ಶಮದ. ೨೫೧ ಪ್ರಯೋ). (ಸಂ.] 

. ಬಂದಂ ವಿಮಾನಗಭಸ್ತಿಸ್ತಬಕಂ ಪಳಂಚಲೆಎನಂ ಜ್ವಾಲಾಸಹಸ್ಪಂಗಳಂ ಸ್ತಳನಿಬಂಧಿ (ನಾ). ಪ್ರಾದೇಶಿಕವಾದ ತೆರಿಗೆ; ಸ್ಥಳೀಯವಾದ ಸುಂಕ: 
(ಪಂರಾಮಾ. ೧೨-೯೪). ೩. ನವಿಲುಗರಿ. ೪. ಕುಚ್ಚು: ಗೊಂಡೆ. ೫. ಗ್ರಂಥದ |35| ಬೆಳಗಲಿಯ ಮೊಳಸುಂಕ ಹೊಆಸುಂಕ ಸ್ತಳನಿಬಂಧಿಯಾಗಿ (ಎಕ. ೪1, ಶಿವಮೊ. 


ಅಧ್ಯಾಯ; ಆಶ್ವಾಸ. (ಸಂ.1 I ೭೮-೨೭ ; 1291). [< ಸಂ. ಸ್ವಳನಿಬಂಧಿನ್‌] 

ಸ್ತಬ್ಧ (ಗು). ೧. ಸ್ಥಿರವಾದ; ನಿರುದ್ಧವಾದ. ೨. ನಿಷ್ಕಿಯವಾದ; ಅಲುಗಾಡದ: ಸ್ತಾನ, ಸಾನ್ಕ (ನಾ). ೧. ಸ್ನಾನ; ಪದವಿ: «8. ೨. ಸ್ಥಳೀಯ; ಮೂಲಿಗ: 
ಕಿಟ್‌ದುಬೇಗಕ್ಕಾಕೆ ಕಣ್ಣಳಂ ತೆಆ'ದು ಲಜ್ಜಿತೆಯಾದಂತೆಯುಂ ವಿಸ್ಮಯಸ್ತಬ್ದ ಅಣುವತ್ತು ಗೌಡುಂ ನೂಲ್‌ಪ್ಪತ್ತು ಸ್ತಾನಮುಂ ಮುಂತಾಗಿ (ಎಕ. ೪॥. ಶಿವಮೊ. ೬೯-೨೪ ; 
ದೃಷ್ಟಿಯಾಗಿ . . . ಅಲ್ಲಿಂದೆಬ್ದು (ಕಾದಂಉ. ೩೬೫), ೩. ತಿಳಿವಳಿಕೆಯಿಲ್ಲದ; 1320). ಸಾನ್ವ: ೩. ಭೂತದ ಗುಡಿ: ಆ ಗುಡಿಗಳಲ್ಲಿ ವರ್ಷಕ್ಕೊಮ್ಮೆ ಬಂಡಿ ಇರುವ 


ದಡ್ಡತನದ. (ನಾ). ೪. ಹಠವಾದಿ; ಕಲ್ಲೆದೆಯವನು: ಅರಸಂ ಸ್ತಬ್ದಂ ಪೆರ್ಗಡೆ || "ಸಾನ' ( ಎ ಸ್ಥಾನ ಅಂದರೆ ಭೂತದ ಗುಡಿ)ಗಳಲ್ಲಿ ಬಂಡಿ ಎಳೆಯುವ, ಇಲ್ಲದಲ್ಲಿ 
ಮರುಳಂ ತದ್ವರ್ತಿ ಪಿಸುಣನಾಪ್ತಂ ಪುಸಿವಂ (ಮದತಿ. ೧೦-೫೧). ೫. [ನಾಟ್ಕ] | ಸಾಮಾನ್ಕವಾದ "ಆಯನ' (ಐಎ ಉತ್ಸವ)ಗಳು ಆಗುವುದುಂಟು (ತುಳುನಾ. ೨೫೨); ಅಲ್ಲೆ 
ನರ್ತನದಲ್ಲಿ ಕಂಪಿತ, ವಲಿತ, ಸ್ತಬ್ಧ, ಉದ್ಬರ್ತಿತ, ನಿವರ್ತಿತ ಎಂಬ ಐದು | ಒಂದು ಸಣ್ಣ ಭೂತಾಲಯ, ಸಾನ (ಒಡ್ಡಉ. ೩). "ತಾಣ' ಪರಾ. 

ಬಗೆಯ ತೊಡೆಯ ಏಎಲವು/1ಳಲ್ಲೊಂದು; ೫ ""ತೊಡೆಗಳನ್ನು ಅಲ್ಲಾಡಿಸದಂತೆ ಗ [ಆ ಸಂ. ಸ್ಲಾಸ.1ತುಳು. ಸಾನ] 

ನಿಲ್ಲಿಸುವುದು. ಹೆದರಿಕೆ, ವಿಷಾದ ಇವುಗಳನ್ನು ಅಭಿನಯಿಸುವಾಗ ಇದನ್ನು | | ಸ್ತಾನೀಠ, ಸಾಂತಿಗ, ಸಾನಿಗ, ಸ್ತನಿಕ (ನಾ). ದೇವಸ್ಥಾನದ ಆಡಳಿತಾಧಿಕಾರಿ; 


ವಿನಿಯೋಗಿಸಬೇಕು" (ಆಾಸ್ಮರಂ. ೨೬೩ ಗದ್ಮಾನುವಾದ): ಬೆಲಗಿಂ ನಿಲಲ್ಕೆ ತೊಡೆಗಳ್‌ ! 45; ಸ್ಥಾನಿಕ: "ಸ್ತಾನೀಕತನ' ಪರಾ. ಸಾಂತಿಗ: ಕೋಳೂರು ನಖರೇಶ್ವರದೇವಳದ 
ಅರ್ಚಕ ಪರಮೇಶ್ವರ ಸಾಂದೇವ ಸಾಂತಿಗ (ಕ್ರಿ. ಶ. ೮೧೫ - ಸಾಂತಿಗವೆಂಬುದು ಸ್ಥಾನಿಕದ 


ಮಲ್‌ನಿಂತು ಸ್ತಬ್ಧ೦ (ಲಾಸ್ಮರಂ. ೨-೧೪೦). [ಸ0.] 


ಸ್ತಾನೀಕತನ 


ಅಪೂರ್ವ ಪ್ರಭೇದವೆಂದು ಪರಿಗಣಿಸಲ್ಪಟ್ಟಿದೆ) (ತುಳುನಾ. ೧೨೪). ಸಾನಿಗ: ದೇವರಿಗೆ 
ತಂತಮ್ಮ ಕರ್ಮ್ಮಾನ್ತರದ ಬೆಸಂಗಳಂ ಮಾಡಿ ಮೂ(0)ನೂರ್ವ್ವರು ಸಾನಿಗದುಂ . 
ನಿಬದ್ದಕಾಅರುಂ ಸುಖವಿರ್ಪುರು (ಸಾಇಇ. ೪k ೧೧೩-೪; ಸು. 1200 7). ಸೈನಿಕ: ಸೀರೆಯ 
ಬಯಿರೇದೇವರ ಸ್ತನಿಕ ಯೋಚಂಣನಿಗೆ ಬೈರೇದೇವರ ಶ್ರೀಪತಿಯ ಪಾದವೆ ಗತಿ 
(ಎಕ. (5, ಕೋಲಾರ. ೩೧೬-೭; 17ನೆಯ ಶತ). [ಆ ಸಂ. ಸ್ಥಾನಿಕ) ` 

ಸ್ತಾನೀಕತನ (ನಾ). ಸ್ಮಾನಿಕನ ವೃತ್ತಿ: ಅಮ್ಮಗೌಡ ಎರ್ಬಾಗಿಲ ಸ್ತಾನೀಕತನ 
ಮುಕ್ಕವಾಗಿ ನಡ್ಡಿ (ಎಕ. ೩೪. ತಿರುವ. ೧೪೫-೩ ; 1090). (ಸ್ತಾನೀಕ 4* - ತನ] 

ಸ್ತಾವಕ (ನಾ). 'ಹೊಗಳುವವನು; ಸ್ತುತಿಸುವವನು: ದೈತ್ಮಸ್ತಾ!ಪಾಠಾಂ. ಸ್ಟಾ? 
ವಕರು ನಾವೆಂದರಾ ವೈತಾಳಿಕರು (ನಿಭಾಗ. ೭-೮-೨೯). [ಸಂ.] 

ಸ್ತಿಮಿತ (ಗು). ೧. ಒದ್ದೆಯಾದ; ತೊಯ್ದ. ೨. ನಿಶ್ಚಲವಾದ; ಶಾಂತವಾದ. 
೩. ಬಿಗಿಯಾಗಿ ನೆಲಸಿದ; ಭದ್ರವಾಗಿ ಊರಿದ. ೪. ಮುಚ್ಚಿದ. 
೫. ನಿಷ್ಕ್ರಿಯಗೊಂಡ; ಮರವಟ್ಟ. ೬. ಮೃದುವಾದ; ಕೋಮಲವಾದ. 
೭. ಸಂತುಷ್ಟವಾದ; ಸಂತೃಪ್ತವಾದ. (ನಾ). ೮. ಭದ್ರವಾದ ನೆಲೆ; 
ಸ್ಥಿರತೆ: ' ಕಿಟ್ಟಿಯ ಜೀವನ ಒಂದು ಸ್ತಿಮಿತಕ್ಕೆ ಬಂದಿತು (ಗಂಮುಯಿ. ೨೯೫); ಇತರ 
ಬಗೆಯಲ್ಲಿ ಪೇಟೆಯ ವೃವಸ್ಥೆ ಮಾಡಿ ಎಲ್ಲವನ್ನೂ ಸ್ತಿಮಿತಕ್ಕೆ ತರಬೇಕಾಗುವುದು 
(ಹಣಪ್ರ. ೧೮೯). ಸಂ.) 

ಸ್ತಿಮಿತಕಾಯ (ನಾ). ನಿಶ್ಚಲವಾದ ದೇಹವುಳ್ಳವನು; ಅಲುಗಾಡದೆ 
ಕುಳಿತವನು: ಕೈಲಾಸಾದ್ರಿಯಲಿ . . . ಭೂಯಸ್ತಿಮಿತಕಾಯನ ಕಂಡನಬುಜಭವ 
(ಕುವ್ಕಾಕ. ೬-೧೫). (ಸಂ.) 

ಸ್ತಿಮಿತಗಾತ್ರೆ (ನಾ). ನಿಶ್ಚೇಷ್ಟಳಾದವಳು; ಭಾವಾಧಿಕ್ಕದಿಂದ ಮರವಟ್ಟವಳು: 
ಆಕ್ರಾಂತಚಿಂತಾಭರಸ್ತಿಮಿತಗಾತ್ರೆಯುಂ . . . ಆಗಿರ್ಪಿನಂ (ಚಂದ್ರಪು. ೩-೫೦ ವ). 

(ಸಂ. ಸ್ತಿಮಿತಗಾತ್ರಾ) 

ಸ್ತಿಮಿತತಾರಕ (ನಾ). ಕಣ್ಣಾಲಿಗಳನ್ನು ಸ್ಥಿರವಾಗಿ ಒಂದೆಡೆಗೆ ನಿಲ್ಲಿಸಿದವನು; 
ಸ್ವಿರದೃಷ್ಟಿಯಾದವನು : ನಿಶ್ಚಲಪಕ್ಷಂ ಸ್ತಿಮಿತತಾರಕಂ ಭುಜಬಲಿ ಕಣ್ಣೊಳೆ ತವೆ 
ಪೀರ್ವವೊಲ್‌ ನಿಶ್ಚಳತನು ನಡೆನೋಡೆ ಭರತರಾಜಂ ಸೋಲ್ತಂ (ಆದಿಪು ೧೪-೧೦೫). 

1ಸಂ.) 

ಸ್ತಿಮಿತದೃಷ್ಟಿ (ನಾ). ಎ ಸ್ತಿಮಿತತಾರಕ: ಧ್ಯಾನಾಧೀನೈಕ ಸಮಾಧಾನಮನಂ 
ಸ್ತಿಮಿತದೃಷ್ಟಿ ಪೋಲ್ತಂ ಮುನಿ. .. ಅಮಳ ಕಮಳಾಕರಮಂ (ಪುಷ್ಪಪು. ೧೪-೩೨), [೫ಂ.} 

ಸ್ತಿಮಿತಾಕ್ಷ (ನಾ). ಸ್ಥಿರವಾದ ದೃಷ್ಟಿಯುಳ್ಳುದು: ವದನಂ ಸ್ತಿಮಿತಾಕ್ಷಂ ಶ್ಲಿಷ್ಟದಂತ 
ಮಷ್ಟಾಂಗಪಾತಮಬ್ರೂಭಂಗಾಸ್ಪದಮೆಸೆದುದು ಯೋಗನಿಯೋಗದೊಳಜಿತ 
ಮಹಾಮುನೀಂದ್ರವೃಂದಾರಕನಾ (ಆಜಿಪು. ೭-೧೧). [ಸಂ.1 

ಸ್ತಿರವಾರ (ನಾ). ಶನಿವಾರ; ಮಂದವಾರ: ಸ್ತಿರವಾರ ಮಹಾಪರ್ವಕಾಲದಲ್ಲು 
(ಎಕ. 1%, ದೇವನ. ೧೫-೯; 1698). 1< ಸಂ. ಸ್ವಿರವಾರ| 

ಸ್ತಿರಾದಾಯ (ನಾ). ಸ್ಟಿರಾಸ್ತಿಯಿಂದ ಬರುವ ಆದಾಯ; ಗದ್ದೆ ಹೊಲ ತೋಟ 


ಮೊದಲಾದುವುಗಳಿಂದ ಬರುವ ಆದಾಯ: ಚಿರಾದಾಯ ಸ್ತಿರಾದಾಯ ಅಕ್ಲೀಣಿ ' 


ಅಗಾಮಿ . . . ಸಿದ್ಧಸಾಧ್ಮಂಗಳ್‌ (ಮೈಆರಿ. ೧೯೩೦. ೯೩-೩೦: 1605). 
[ಇ ಸಂ. ಸ್ಥಿರಾದಾಯ। 

ಸ್ತುತ (ಗು). ೧. ಹೊಗಳಲ್ಪಟ್ಟ; ಸ್ತುತಿಸಲ್ಪಟ್ಟ. ೨. ಹೊಗಳಿಕೆಗೆ ಯೋಗೈವಾದ; 

ಶ್ಲಾಘ್ಮ. (ನಾ). ೩. ಹೊಗಳಿಕೆ; ಸ್ತೋತ್ರ. ೪. ಶಿವನ ಒಂದು ಹೆಸರು. 
[ಸಂ.1 

ಸ್ತುತಿ (ನಾ). ೧. ಕೊಂಡಾಟ; ಹೊಗಳಿಕೆ: ಸ್ತುತಿನಿಂದೆಗಳಿಂ ಸವಿವಕ್ಷಿತಗುಣದೊಳ್‌ 
ಸದೃಶಮಾಗಿ ಪೇಟ್ವುದು ಪೆಅತಂ ನುತ, ಸದೃಶಯೋಗಿತಾಲಂಕೃತಿಲಕ್ಷ್ಮಣಮಕ್ಕುಂ 
(ಕವಿರಾ. ೩-೯೫); ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿನಿಂದೆಗಳು ಬಂದರೆ ಮನಡಲ್ಲಿ 
ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು (ಮಹಾದೇ. ಬ. ೪೫-೧೦೬). ೨. ಸೆಹ್ತಾತ್ರ; 
ಸ್ತುತಿಪದ್ಮ. ೩. ಮುಖಸ್ತುತಿ; ತೋರಿಕೆಯ ಹೊಗಳಿಕೆ. ಸಂ.) 

ಸ್ತುತಿಗೆಯ್‌, ಸ್ತುತಿಗೆ (ಕ್ರಿ). ಸ್ತುತಿಸು; ಹೊಗಳಿಹಾಡು : ಯಥಾರ್ಥಂ ಸ್ತುತಿಗೆಯ್ದು 


ಹಾಂ ೨೨೨೨೨೨೨೨22 ೨ 77712 --2__ಇಅ೯ ಅ |. ಆ ಭಇ ಧರಾಹರವ 


೮೭೫೬ 


40 


ಸ್ತೇಯ 


. ದಂತಿಯ ಮೇಗಿರ್ದು ವಿನಮ್ರನಾಗೆ ದಿವಿಜೇಂದ್ರಂ (ಶಾಂತಿಪು. ೧೦-೧೦); 
ಮೃಡಗುಣಸ್ತುತಿಗೆಯ್ವ ಪೋಷಣವಡಗೆ ಸಾನಂದಾಶ್ರುಗಳಿನೆಡೆವಿಡದೆ ನೋಡುವ ನಯನಗಳು 
ಹೊಳೆದಾವರಿಸುತಿರಲು (ಬಸಪು. ೩೫-೫). ಸ್ತುತಿಗೈ: ಹರಿಯ ಕಂಡಾಕ್ಷಣ ಗೌತಮ 
`ಮುನಿಪತಿ ನೆಟ್‌ ಸ್ತುತಿಗೈದನಂದಾಗ (ಕಂನಎ. ೫-೩೨). [ಸ್ತುತಿ 3- ಕೆಯ್‌,| 

ಸ್ತುತಿಗೈ "ಸ್ತುತಿಗೆಯ್‌': ನೋ. 

ಸ್ತುತಿಷಾಳಕ (ನಾ). ಹೊಗಳುಭಟ್ಟ; ಭಟ್ಟಂಗಿ; ವಂದಿ: ""ವೈತಾಳಿಕ ಪ್ರಬೋಧಕ 
ಸೂತ ಸ್ತುತಿಪಾಠಕಾಖೆ ವಂದಿಯೊಳಕ್ಕುಂ'' (ಮಸ್ತುಕೋ. ೬೫-೭೮); ಸ್ತುತಿಪಾಠಕರ ಮುಜರೆ 
ಕೇಳಿಸತೊಡಗಿದವು (ತುಳಸೀ. ೧೧೭). ಹ] 

ಸ್ತುತಿಯಿಸು "ಸ್ತುತಿಸು' ನೋ. 

ಸ್ತುತಿವೇಖ (ಕ್ರಿ). ಹೊಗಳಿಕೆಗೆ ಪಾತ್ರವಾಗು; ಶ್ಲಾಘ್ಮವಾಗು : ಮಂಗಳಸ್ತುತಿವೆತ್ತು 
ಮೆಜ್‌ದುದು ಜಂಗಮಜ ಕೈಯೆರಡು (ಬಸಪು. ೩೮-೪೭). (ಸ್ತುತಿ 4 ಪೆಲು] 

ಸ್ತುತಿಸು, ಸ್ತುತಿಯಿಸು (ಕ್ರಿ). ಹೊಗಳು; ಕೊಂಡಾಡು; ಸ್ತೋತ್ರಮಾಡು: ವಚನ 
ರಚನೆಗಳಿಂ ಸ್ತುತಿಸಿ . .. ಮುಕುಂದನಂ ದ್ವಾರಾವತಿಗೆ ಕಳಿಪಿ (ಗದಾಯು. ೧೦-೨೬ ವ); 
ದೇವದೇವನನನೇಕಪ್ರಕಾರದಿಂ ಸ್ತುತಿಸಿ ಸಾಷ್ಟಾಂಗವೆಅಗಿ ಪೊಡೆಮಟ್ಟು (ಪಂಚತಂ. 

, ೧೬೩-೩). ಸ್ತುತಿಯಿಸು: ಮುಂದೆ ನಿಂದು ಸ್ತುತಿಶತಸಹಸ್ರಂಗಳಿಂ ಸ್ತುತಿಯಿಸಿ ಬಂದಿಸಿ 

ಶ್ರಿಕರಣಶುದ್ದಿಯೊಳಾ : ರಾಜಕುಮಾರಂ. ಮಾರಮಧಥನನಂ 
ಸ್ತುತಿಯಿಸಿ (ಆದಿಪು. ೪-೨). (ಸ್ತುತಿ+ - ಇಸು) 

ಸ್ತುತ್ಯ (ಗು). ೧. ಹೊಗಳಲು ಯೋಗ್ಯವಾದ; ಸ್ತೋತ್ರಾರ್ಹವಾದ. (ನಾ).. 
೨. ಹೊಗಳಿಕೆಗೆ ಪಾತ್ರನಾದವನು; ಸ್ತೋತ್ರಾರ್ಹ : ಸ್ತುತ್ಮರೊಳಾರ್‌ 
ಸ್ತೋತ್ರಭಾವಮಂ ತಾಳ್ವದವರ್‌ (ಚಂದ್ರಪು ೭-೬); ಶೂಲಖಡ್ಗಕಪಾಲಹಸ್ತಂ . . . 
ಸರ್ವನಿಗಮಸ್ತುತ್ಮನನುಪಮನು (ಒಸಪು ೧೭-೧೨). ಸಂ.) 

ಸ್ತೂಷ (ನಾ). ೧. (ಮಣ್ಣು) ಗುಡ್ಡೆ; ದಿಣ್ಣೆ. ೨. ಚಿತೆ. ೩. ಶಕ್ತಿ; ಬಲ. 
೪. ರಾಶಿ; ಒಟ್ಟಿಲು. ೫. ಕುದುರೆಯ ಹಣೆ ,- ನೊಸಲು: ಸ್ತೂಪ (ಪಾಕಾಂ. 
ಸ್ಪುಪ್ಪ]ದ ಪುರ್ಬೆಡೆ ನೋಡಲ್ಕೊಪ್ಪುವುದು ಲಲಾಟಮೆಂಬ ಪೆಸರಿಂದಕ್ಕುಂ ತಪ್ಪದೆ 
ಲಲಾಟಮೆಂಗುಂ ಬರ್ಪುದು 'ತಾಂ. ಸ್ತೂಪಮೆಂಬ ಪೆಸರಂತಕ್ಕುಂ (ಅಶ್ವಶಾ. ೯-೨೦). 
೬. ಬೌದ್ಧರ 'ಸಮಾಧಿಯ ಆಕಾರದಲ್ಲಿ ನಿರ್ಮಿಸಿದ ಸ್ಮಾರಕ: ಕಟ್ಟಿದರಜಸ್ರಂ 
ಸಹಸ್ರಶಿಲ್ಪಿಗಳಲ್ಲಿ ಸ್ಮಾರಕನಿಕೇತನಸ್ತೂಪಮಂ! (ಚಿತ್ರಾಂಗ. ೯೦-೨೪೯೩). ೭. [ಬೌದ್ಧ] 
ದಿಣ್ಣೆಯಾಕಾರದಲ್ಲಿ ರಚಿಸಿದ ಸಮಾಧಿ: ಸ್ತೂಪವೆಂದರೆ ಮರಣ ಹೊಂದಿದವರ 
ಜ್ಞಾಪಕಾರ್ಡಿವಾಗಿ ಕಟ್ಟಿರುವ ಕಟ್ಟಡ. ಇವು ಬೌದ್ದಮುತಕ್ಕೆ ಸಂಬಂಧಿಸಿದ್ದು 
(ಮೃವಾಸ್ತು. ೨೫). ಆ. ಬೌದ್ಧಸಂನ್ಕಾಸಿಗಳಿಗೆ ಸೇರಿದ ಪೂಜ್ಯವಸ್ತುಗಳನ್ನು 


(ವಡ್ಡಾರಾ. ೧೫೯-೨೪); 


ಕಾದಿರಿಸಿದ ಸ್ಥಳ: 1೦.1 
ಸ್ತೂಪಿತ (ಗು). ರಾಶಿಯಾಗಿ ಒಟ್ಟಿದ; ಗುಡ್ಡೆಹಾಕಿದ: ಅನ್ಕೋರ್ವೀಶ್ವರ 
ವ್ರಾತದೂತಕುಳಿಸ್ತೂಪಿತರತ್ನರುಕೃಬಳಿತಂ . . . ರಾಜಗೇಹಾಜಿರಂ (ಚಂದ್ರಪು. ೧-೧೫೧). 
[ಸಂ.) 
ಸ್ತೇನ (ನಾ). ಕಳ್ಳ; ತಸ್ಕರ: ""ಜಯ . . . ವೇದಪುಸ್ತಕಸ್ತೇನದುರ್ದಮ ತಮೋದೈತ್ಮ 


ಮದಭಂಜನ (ಜಗವಿ. ೧೨-೫೭ ವ). ([ಸಂ.] 

ಸ್ರೇನಪ್ರಯೋಗ (ನಾ). ೧..ಕಳವಿನ ಪ್ರಯತ್ನ. ೨. [ಜೈನ] ಅಸ್ತೇಯವ್ರತದ 

- ಅತಿಚಾರಗಳಲ್ಲಿ ಒಂದು; ಯಾರಿಗಾದರೂ ತಾನೇ ಕಳವಿನ ಪ್ರೇರಣೆ 
ಕೊಡುವುದು ಅಥವಾ ಬೇರೆಯವರಿಂದ ಪ್ರೇರಿಸುವುದು ಅಥವಾ ಕಳವಿಗೆ 
ಅನುಮೋದನೆ ನೀಡುವುದು: ಹೀನಾಧಿಕ ವಿನಿಮಾನ ಸ್ತೇನಾ[ಹೃತ। ದಾನಸದೃಶ 
ಮಿಶ್ರವಿಲೋಪ ಸ್ತೇನಪ್ರಯೋಗಮೆಂದಿವು ತಾನಸ್ತೇಯವ್ರತಕ್ಕತಿಕ್ರಮಮಕ್ಕುಂ 
(ಸುಕುಮಾ. ೬-೧೫). [ಸಂ.) 

ಸ್ತೇಯ (ನಾ). ೧. ಕಳವು; ಕಳ್ಳತನ: ವಿಕಲಮತಿಯಾದ ಮೃದುಮತಿ ಸ್ತೇಯಮೆ 
ತನಗೆ ಜೀವನೋಪಾಯಮಾಗೆ . . . ನೆಗಮುತ್ತು೦ (ಪಂರಾಮಾ. ೧೫-೪೭ ವ); ಸೇಯ 
ಯೋಗಾಚಾರ್ಯರಿವದಿರು (ನಭಾಗ. ೧೦-೮-೨೪); ಸ್ತೇಯಕ್ಕೆ ಸಮಾನಮಾಗಿ ಪೆಜತಾವ 
ಪಾಪಮುಂ ಮೂಲೋಕದೊಳಂ ತೋರ್ಕೆವಡೆಯಲಾಜವು (ಭಾರಶಾಂ. ೧೫೪-೨೪). 


ಸ್ತೇಯಾನಂದ 


೮೭೫೭ . 


ಸ್ತ್ರೀ 


೨. ಕಳವು ಮಾಡಿದ ಅಥವಾ ಕಳವಾಗಬಹುದಾದ ವಸ್ತು: ಈಯೆ ತರವೇಟ್ಟು ಸ್ತೋಭನಕಾರಿ (ನಾ). ಮನಸ್ಸನ್ನು ಹಿಡಿದಿಡುವಂತಹುದು ,- ಮರುಳು 


ದಬಲೆಯನೀಯದೆ ತಂದಂದು ತನಗದತ್ತಾದಾನಂ ಸ್ತೇಯಂ 
ಸ್ನೇಯಮದತ್ತಾದಾನಂ ಹೇಯಂ (ಉಸಾರ. ೯೭). [ಸಂ.] 

ಸ್ಲೇಯಾನಂದ (ನಾ). [ಜೈನ] ಹಿಂಸಾನಂದ, ಮೃಷಾನಂದ, ಸ್ತೇಯಾನಂದ 
ಮತ್ತು ಸಂರಕ್ಷಣಾನಂದವೆಂಬ ನಾಲ್ಕು ಬಗೆಯ ರೌದ್ರಧ್ಯಾನಗಳಲ್ಲಿ 
ಒಂದು; ಪರಸ್ವಾಪಹರಣದ ಚಿಂತನೆಯಲ್ಲಿ ನಿರತವಾಗುವಿಕೆ: ದ್ವೀತೀಯ 
ರೌದ್ರಧ್ಮಾನಂ ಬಲ್ಲಾಳ್ತನದೊಳಕ್ಕೆ ಮೇಣ್‌ ತೆಅಪಂ ಪಾರ್ದಕ್ಕೆ ಅಪಹರಣದೊಳಪ್ಪ 
ಸಂಕಲ್ಪಾಧ್ಯವಸಾನಂ ಸ್ತೇಯಾನಂದಮೆಂಬುದಕ್ಕುಂ (ಅಜಪು. ಆ-೨೮ ವ). [ಸಂ.) 

ಸ್ತೋಕ (ಗು). ೧. ಚಿಕ್ಕದಾದ; ಸಣ್ಣದಾದ. ೨. ಅಲ್ಪಕಾಲಿಕವಾದ; 
ಅಚಿರವಾದ : ವತಾನಿಸರೊಳ್ಳುಂ ಬಾಲುಮುದೇಂ . ದಿನಮುದೇಂ 
ಸ್ತೋಕಸುಖಮದೇನಧ್ರುವಮೋ (ಶಾಂತಿಪು. ೯-೧೦೨). ೩. ಕೀಳಾದ; ಕನಿಷ್ಠವಾದ. 
(ನಾ). ೪. ಕಿರಿದಾದುದು; ಅಲ್ಪ್ಬವಾದುದು: ""ಅಲ್ಬಂ ಲೇಶಮಣು . . . ತನು 
ಸ್ತೋಕಮೆನೆ ಕಿಟ್‌ದೆನಿಕ್ಕು'' (ಮಂಗರಾ. ೧೨೭-೫). ೫. ಅಲ್ಪ್ಬಕಾಲಿಕವಾದುದು : 
ಬೆಸಸುವುದವ್ಕಾಕುಳಮೆಮ್ಮಾಯುಷ್ಕಸ್ತೋಕಬಹುತ್ವಮನಗಾಧಬೋಧಪಯೋಧೀ 
(ಶಾಂತಿಪು. ೭-೬೮); ಸ್ತೋಕದಿಂದಲೆ ನುಡಿದು ಸಭೆಯೊಳನೇಕಜನವನು ಮೆಚ್ಚಿಸುವ 
ಸುಭವಾಕೃದಿಂದೊಡರಿಸುವ ತನ್ನಯ ಮೃದುಮಧಾುರವದಿಂ (ಕೊಲ್ಲಾಚ. ೧೪). 
೬. (ನೀರಿನ) ಹನಿ; ಬಿಂದು. ೩. ಕಿಡಿ; ಸ್ಫುಲಿಂಗ. ಆ. ಚಾತಕಪಕ್ಷಿ: 
““ಸ್ತೋಕಾಹ್ವಯಂ ಚಾದಗೆ'' (ವಸ್ತುಕೋ. ೪೨-೧೭) . ೯. ಒಂದು ಬಗೆಯ ಶರೀರ; 
ಶರೀರದ ಭೇದ. ೧೦. ಬಾಲ. ೧೧. ಮಕ್ಕಳು. ೧೨. ತಪಸ್ಸು. "“ಅಲ್ಪ 
ತನುಭೇದ ಪುಚ್ಛಮುಂ ಪುತ್ರರುಂ ತಪಮುಂ ಸ್ತೋಕಸಮುಖ್ಯೆ'' (ನಾನಾರ. ೧೫೨). 
೧೩. (ಜೈನ] ಕಾಲವನ್ನು ಅಳೆಯುವ ಒಂದು ಸಣ್ಣ ಪರಿಮಾಣ; ಸುಮಾರು 
ಐದೂಕಾಲು ಸೆಕೆಂಡಿನ ಅವದಿ; ॥ ಒಂದು ಅಣು ಇನ್ನೊಂದು 
ಅಣುವನ್ನು ದಾಟುವ ಕಾಲಾವಧಿಗೆ ಸಮಯವೆಂದು ಹೆಸರು. 
ಅಸಂಖ್ಯಾತಸಮಯಗಳಿಗೆ ಒಂದು ಆವಳಿ ; ಅಸಂಖ್ಕಾತ ಆವಳಿಗಳಿಗೆ 
ಒಂದು ಉಚ್ಛ್ವಾಸ; ಏಳು ಉಚ್ಛ್ವಾಸಗಳಿಗೆ ಒಂದು ಸ್ತೋಕ: ಅದು 
ಸಮಯಾವಲಿ ಕೋಚ್ಚ್ವಾಸಸ್ತೋಕನಿಮೇಷನಾಡಿಕಾಮುಹೂರ್ತದಿವಸಪಕ್ಪಮಾಸರ್ತ್ವಯನ 
ಸಂವತ್ಸರಾದಿಗಣನಾನುಕ್ರಮದಿಂದಂ ಪೆರ್ಚಿದೆಣಿಕೆಯೊಳ್‌ ಕೂಡಿದುದು (ಆದಿಪು. ೬-೬೮ ವ); 
ಸ್ತೋಕಮಕ್ಕುಮೇಳುಚ್ಛ್ವಾಸಂ (ಪಂರಾಮಾ. ೧-೪೯). ಸಂ.) 

ಸ್ತೋಕಪುಣ್ಯ (ನಾ). ಅಲ್ಪಪುಣ್ಮನಾದವನು: ನಾಕಾಸ್ತೋಕಪುಣ್ಮರ ಮಾತದೇತಕೆ 
ಗುರುನದೀಸುತರ್‌ (ಕುವ್ಮಾಕ ೧-೨೫). ([ಸಂ.1 

ಸ್ತೋತ್ರ (ನಾ). ೧. ಸ್ತುತಿ; ಕೊಂಡಾಟ: "'ನುತಿ ಸಂಸ್ತವನಂ ಸ್ತೋತ್ರಂ ಸ್ತುತಿ 
ವಂದನಮಾಡೆ'' (ವಸ್ತುಕೋ. ೮೦-೩೫); ನಾರದಂ . . . ತಾಯೇ ಚಂಡಾಂಶು 
ವ್ರಾತತೋಜೋನಿಧಿ 'ಶರಣೆನುತಂ ಸ್ತೋತ್ರಮಂ ಮಾಡುತಿರ್ದಂ (ಗಿರಿಕ ೪-೪೫). 
೨. ಸ್ತುತಿಪದ್ಧ; ಶ್ಲೋಕ. (ಸಂ.) 

ಸ್ತೋತ್ರಂಗೆಯ್‌ (ಕ್ರಿ). ಸ್ತುತಿಸು; ಕೊಂಡಾಡು: ಸ್ತೋತ್ರಂಗೆಯ್ಕೆ ಕೇಳ್ದು 
ಕೌತುಕಂದಾಳ್ವು . . . ನುಡಿಯೆ (ಗಿಂಕ. ೪-೪೮ ವ). (ಸ್ತೋತ್ರ 1 ಕೆಯ್‌ ) 

ಸ್ತೋಭ (ನಾ). ೧. ತಡೆ; ನಿರೋಧ. ೨. ನಿಲುಗಡೆ; ವಿರಾಮ. ೩. ಅಗೌರವ; 
ತಿರಸ್ಕಾರ. ೪. ಹೊಗಳಿಕೆ; ಸ್ತುತಿ: ಪೂರ್ವಪಕ್ಟೋಪನ್ಕಾಸದೊಳ್‌ ಮಿಥ್ಕಾವಾದಮುಂ 
ಸ್ತೋಭದೊಳನರ್ಥಕವಚನಮುಂ ಸಮನಿಸಿರ್ಕು೦ (ಚಿಕವಂ. ೧೦೬-೧೮). 
೫. ನಾಮವೇದದ ಒಂದು ವಿಭಾಗ. ೬. ಆವೇಶವನ್ನು ತುಂಬುವಿಕೆ: 
ದಷ್ಟಂಗಾವೇಶಮುಮಂ ಸ್ಪಷ್ಟಮೆನಲ್‌ ತಂದು ನುಡಿಸುವುದೆ ತಾಂ ಸ್ತೋಭಂ 
(ಖಮದ. ೩-೬). [ಸಂ.1 

ಸ್ತೋಭಂಗೊಳ್‌ (ಕ್ರಿ). ವಿವಶವಾಗು: ಅಂತು ಮನಸಿಜನಾವೇಶಮಂತ್ರದಿಂ 
ಸ್ತೋಭಂಗೊಂಡಂತೆ ಪುರಪುರಂದ್ರೀಕ್ಟೋಭಮಾಗೆ (ಆದಿಪು ೧೧-೨೩ ವ): ಆಳೋಕನ 
ಕುತೂಹಳದಿಂ ಮನೋಜ ರಾಜಾವೇಶಮಂತ್ರದಿಂ ಸ್ತೋಭಂಗೊಂಡಂತೆ ಪುರಕ್ಸೋಭಮಾಗೆ 
(ಸುಕುಮಾ. ೧೧-೭ ವು. [ಸ್ತೋಭ + ಕೊಳ್‌ | 


(ಪಂರಾಮಾ. ೪-೧೦೦); 


ಗೊಳಿಸುವಂತಹುದು: ವಸ್ತುಸ್ತಭಾವಕಥನಂ ವಾಸ್ತವಮುಪಮಾದ ಶೇಷ 
ವಕ್ರೋಕ್ತಿ ವಿಪರ್ಯಸ್ತಂ ಸಮಸ್ತಲೋಕಮನಸ್ತೋಭನಕಾರಿ ಚಾರುತರಪುರುಷಾರ್ಥಂ 


(ಕಾವ್ಮಾವ. ೬೦೬).  [ಸಂ. ಸ್ತೋಭನಕಾರಿನ್‌] 


5 |ಸ್ತೋಭನಾಕ್ಷರ (ನಾ). ಎದುರಿನ ವ್ಯಕ್ತಿ ಅಥವಾ ಶಕ್ತಿಯನ್ನು ತಡೆಗಟ್ಟುವ 


15 


ಮಂತ್ರಾಕ್ಸರ: ವಿಪಕ್ಷವಶಿಖಮೋಕ್ತಟಂಕಾರಮನೆ ಜಗದುದಗ್ರ ನಿಜವೀರಗ್ರಹ 
ಸ್ತೋಭನಾಕ್ಷರಮೆಂದುಂ ಬಗೆದು (ಆದಿಪು. ೧೪-೯೮ ವ). ಸಂ.) 

ಸ್ತೋಮ (ನಾ). ೧. ಸ್ತುತಿ; ಸ್ತೋತ್ರ. ೨. ಯಜ್ಞ; ಯಾಗ: "ಯಾಗಃ, 
ಯಜ್ಞಃ, ಕ್ರತುಃ, ಸ್ತೋಮಃ . . . ಸತ್ರಂ - ಈ ೧೨ ಯಾಗಂ'' (ಹಲಾಯು. ೬೮-೨೬೦). 
೩. ಗುಂಪು; ಸಮೂಹ: ಮಹಾಗಾಧಬೋಧ ಬೋದಧಿತ ಭವ್ಮಸ್ತೋಮಂ 
(ಸುಕುಮಾ. ೪-೧); ಎಲ್ಲಾ ಕಲಾಫ್ರೌಡಿಸದ್ದುಣಸ್ತೋಮವೆಲ್ಲಂ ನೆರೆದು ರೂಪಾದುದೆನಿಸುವ 
ಮಹಾಮಹಿಮ ಹಂಪೆಯ ಹರೀಶ್ವರನ ಮೂರ್ತಿ ನೆಲಸಿರ್ಕೆನ್ನ ಚಿತ್ತದೊಳಗೆ (ಹಚಕಾ. 
೧-೧೨). ೪. ಅಧಿಕಪ್ರಮಾಣ; ಆಧಿಕ್ಕ. ೫. ತಲೆ; ಶಿರಸ್ಸು. ೬. ಐಶ್ವರ್ಯ; 
ಸಂಪತ್ತು. ೭. ಧಾನ್ಮ. ಆ. ಕಬ್ಬಿಣದ ಮೊನೆಯುಳ್ಳ ದಂಡ,- ಕೋಲು. 
೯. (7) : ಬಹುವರ್ಣದ ಧಾತ್ರಿಯಲ್ಲಿ ಅವರವರ ವರ್ಣಛಾಯ ನಿಂದಿತ್ತು ಕೂಡೆ ವೇಧಿಸಿ 
ಎಚಾರಿಸಲಾಗಿ ಒಂದೇಗುಣ ನಿಂದಿತ್ತು ಅದು ತಟಾಕದಲ್ಲಿ ಆಶ್ರಯಿಸಲಾಗಿ ಸ್ತೋಮ 
ವಾಯಿತ್ತು (ಮೋಳಿಮಾ. ೬-೧೯); "ಗುಂಪು , ಜಲಾಶಯಗ'' (ಮೋಳಿಮ. ಕೋಶ). 

|ಸಂ.) 

ಸ್ತೌತ್ಯ (ನಾ). ಸ್ತುತಿ; ಸ್ತೋತ್ರ: ಎಮಗೇನುವುಂ ತತ್ವನೆಮ್ಮುಗೆಯ ಹೇಳದೆ 
ಸ್ತೌತ್ಮಮಂ ಮಾಡಿ ಕಳೆದೆ (ಸಿದ್ದರಾ. ೯-೫೦); ಯಮನಂದನಂ . . . ನಾನಾಬಗೆ 
ಗಳಿಂದ ಸ್ತೌತ್ಮಂಗಳಂ ಬಲ್ಲಿದಂ ಮಾಡಲ್‌ ಮುರಾಂತಕಂ ಬಿಗಿಯಪ್ಪಿ ಮುಂಡಾಡಿದಂ 
ಕೃಪೆಯೊಳು (ತುರಂಗ. ೯೬-೩೧). ([ಸಂ.1 

ಸ್ತ್ಯಾನ (ಗು). ೧. ಒಟ್ಟಿಗೆ ಸೇರಿ ಸಮೂಹವಾದ. ೨. ದಪ್ಪವಾದ; ಗಾತ್ರವಾದ. 
೩. ಮೆದುವಾದ; ನುಣುಪಾದ. ೪. ಹೆಪ್ಪುಗೊಂಡ; ಗಟ್ಟಿಗೊಂಡ. (ನಾ). 
೫. ಹೆತ್ತ ತುಪ್ಪ: ""ಶೀನಂ, ಸ್ತ್ಯಾನಂ - ಈ ೨ ಹೆತ್ತ ತುಪ್ಪ'' (ಹಲಾಯು. ೪೬-೧೨೧). 
೬. ದಪ್ಪ; ತೋರ. ೭. ಅಮೃತ. ೮. ಆಲಸ್ಕ; ಜಡತೆ. ೯. ಮರುಧ್ವನಿ; 
ಪ್ರತಿಧ್ವನಿ. ೧೦. ಅಸಮರ್ಥತೆ: ಕರ್ಮವನ್ನಾಚರಿಸಲು ಯೋಗ್ಯತೆ ಇಲ್ಲದಿರುವುದಕ್ಕೆ 
ಸ್ನಾನ ಎಂದು ಹೆಸರು (ಭಾತತ್ತ್ವ. ೩೩೭). 1ಸಂ.) 

ಸ್ತ್ಯಾನಗೃದ್ಧಿ (ನಾ). [ಜೈನ] ದರ್ಶನಾವರಣೀಯ ಕರ್ಮದ ಒಂಬತ್ತು 
ಪ್ರಕಾರಗಳಲ್ಲಿ ಒಂದು; ೯ ಇದು ನಿದ್ದೆಯ ಐದು ಪ್ರಕಾರಗಳಲ್ಲಿ ಕೊನೆಯ 
ದಾಗಿದ್ದು ಇದರಿಂದ ಸ್ವಪ್ನದಲ್ಲಿ ವೀರ್ಯದೀಪ್ತವಾಗಿ ರೌದ್ರಕರ್ಮಗಳಿಗೆ 
ಪ್ರೇರಿಸುತ್ತದೆ: ಅಂತರ್ಮುಹೂರ್ತದಿಂ ನಿದ್ರಾನಿದ್ರಾಪ್ರಚಲಾಪ್ರಚಲಾ ಸ್ತ್ವಾನಗೃದ್ದಿ 
. .- . ಎಂಬ ಪದಿನಾಜು ಕರ್ಮಪ್ರಕೃತಿಗಳಂ ನಿರವಶೇಷಂ ಕಿಡಿಸಿ (ಆದಿಪು.. ೧೦-೧೪ ವ). 

ಪಂ.) 

ಸ್ತ್ರೀ (ನಾ). ೧. ಹೆಂಗಸು; ಹೆಣ್ಣು: ಸ್ತ್ರೀಯೆಂಬನಾಡ'ಯೆಂಬನ್ಮಾಯದ 
ಕೊಲೆಯೆಂಬ ದುರ್ಬಲಸ್ಮ ಬಲಂ ರಾಚಾಯೆಂಬ ವಾಕ್ಕಮಂ ಮಲ''ದೀ ಯುವತಿಗೆ 
ಬಾಳನಿಂತು ಕೀಟ್ಟುದೆ ಮರುಳೇ (ಕಾವ್ಮಾವ. ೪೦); ತದ್ದಾರಾಪುರಸ್ತ್ರೀಯರಂ 
ತೊಟ ವರ್ಷಾಡಿದಂ (ಶಮದ. ೯೭ ಪ್ರಯೋ): ಪುರುಹೂತತನಯನ ಮೋಲು , 
ಬವ'ನಖ್ಮಾತನೆಂದಾ ಸ್ತ್ರೀಕಟಕ ಕೊಂಡಾಡಿತರ್ಜುನನ (ಕುವ್ಮಾಸ. ೩-೫೯). 
೨. (ಯಾವುದಾದರೂ ಪ್ರಾಣಿಯಲ್ಲಿ) ಹೆಣ್ಣು; ಹೆಣ್ಣುಜೀವಿ. ೩. ಹೆಂಡತಿ; 
ಪತ್ನಿ. ೪. ಬಿಳಿ ಇರುವೆ; ಒರಲೆ: "ಸ್ತ್ರೀಯೆನಲ್ಕೊಅಲೆಯಕ್ಕು'' (ಮಂಗರಾ. ೪೯-೧೩). 
೫. ಪ್ರಿಯಂಗುಲತೆ. ೬. [ವ್ಮಾಕ] ಹೆಣ್ಣನ್ನು ಕುರಿತು ಹೇಳುವ ಲಿಂಗ; 
ಸ್ತ್ರೀಲಿ೦ಗ : ಸ್ತ್ರೀಪುಂಸವ್ಮತ್ಕಯಮಕ್ಕುಂ ಕರುಣೋಪತ್ಕಕೆಗಳೊಳಂ ವಧಾಭಿಲಾಷಾದಿ 
ಯೊಳಂ (ಕಾವ್ಕಾವ. ೧೬೦); ನೀನಜ್‌ ಕರ್ನಾಟಕದೊಳ್‌ ಪೀನಂ ಸ್ತ್ರೀಪುಂನಪುಂಸಕೋಭಯ 
ಪುಂ ಸ್ತ್ರೀ ಸ್ತ್ರೀನಸ್ಸಮಸ್ತ ವಾಚ್ಕಾನ್ಕೂನಾವ್ಮಯಮೆಂದು ಲಿಂಗಮೊಂಬತ್ತು ತೆಐಂ 
(ಶಮದ. ೮೮). [ಸಂ.1 i 


ಸ್ತ್ರೀತ್ವ 


ಸ್ತ್ರೀತ್ವ (ನಾ). ೧. ಹೆಣ್ಣುತನ; ಹೆಂಗಸಾಗಿರುವಿಕೆ: ಸ್ತ್ರೀತ್ವವನ್ನು ದೇವತ್ವಕ್ಕೆ ಏರಿಸಿದ 
ದೇಶವು . . . ಭಾರತವೊಂದೇ (ಭಾರದ. ೩೯೦). ೨. ಹೆಂಗುಸಿನ ಸ್ವಭಾವ: ಈ 
ದುಷ್ಭತಮಂ ಸ್ತ್ರೀತ್ವದ ಜಡತ್ವದಿಂದೊಡರಿಸಿದೆಂ (ಪಂರಾಮಾ. ೭-೧೪). ೩. ಪತ್ನೀತ್ವ; 
ಸತೀತ್ವ. ಸಂ. 

ಸ್ತ್ರೀದಾನ (ನಾ). ಹೆಣ್ಣನ್ನು ದಾನವಾಗಿ ಕೊಡುವಿಕೆ; ಕನ್ಮಾದಾನ: ಆದರದಿಂ 
ಗೋದಾನಂ ಸ್ತ್ರೀದಾನಂ ವಸ್ತದಾನಮಿಭಕುಲದಾನಂ ಭೂದಾನಂ ಶ್ರೀದಾನಂ 
ಗುಡುತುಮೊಪ್ಪಿದಂ ಗಿರಿರಾಜಂ (ಗಿರಿಕ. ೩-೬೩). (ಸಂ.] 


೮೭೫೮ 


ಸ್ತ್ರೀದ್ರವ್ನ (ನಾ). ೧. ಕನೈೆಗಾಗಿ ಕೊಡುವ ತೆರ; ಕನ್ಮಾಶುಲ್ಕ : ""ಶಂಖದೊಳು | 


ಸ್ತ್ರೀದ್ರವ್ಯದೊಳು ಶುಲ್ಕಮೆಂಬಾಭಿಧಾನಮಕ್ಕುಂ'' (ಮಂಗರಾ. ೧೪೩-೨೦). ೨. ಸ್ತ್ರೀಯರಿಗೆ 
ಸೇರಿದ ಧನ; ಸ್ತ್ರೀಧನ. (ಸಂ. 


ಸ 


ಸ್ತ್ರೀದ್ವೇಷಿ (ನಾ). ಹೆಂಗಸರನ್ನು ಕಂಡರೆ ಆಗದವನು; ಸ್ತ್ರೀಯರನ್ನು | 


ದ್ವೇಷಿಸುವವನು : ಅವನೊಬ್ಬ ಸ್ತ್ರೀದ್ವೇಷಿಯಾಗಿದ್ದಾನೆ (ರ). (ಸಂ. ಸ್ತೀದ್ವೇಷಿನ್‌) 
ಸ್ತ್ರೀಧನ (ನಾ). ಹೆಂಗಸಿನ ಸಂಪೂರ್ಣಅಧಿಕಾರಕ್ಕೆ ಸೇರಿದ ಧನ; ೫ 
ಸಾಮಾನ್ಯವಾಗಿ ತಂದೆ, ತಾಯಿ, ಸಹೋದರ, ಗಂಡ ಮೊದಲಾದ 


ಸಂಬಂಧಿಕರಿಂದ ಬಳಿವಳಿಯಾಗಿ ಬಂದ ಹಣ: ಕಾತ್ಮಾಯನಸ್ಮೃತಿ . . . ಸ್ತ್ರೀಧನದ | 15 


ಆರು ವಿಭಾಗಗಳನ್ನು ಈತ ಹೇಳಿದ್ದಾನೆ (ಭಾರದ. ೬೪). [ಸಂ.1 
ಸ್ತ್ರೀಧರ್ಮ (ನಾ). ೧. ಹೆಂಗಸು ಪಾಲಿಸಬೇಕಾದ ಕರ್ತವ್ಮ. ೨. ಹೆಂಡತಿಯ 
ಕರ್ತವ್ಯ; ಸತೀಧರ್ಮ. ೩. ಹೆಂಗಸರಿಗೆ ಅನ್ವಯವಾಗುವ ನಿಯಮ. 


೪. ಮುಟ್ಟು; ಯತುಸ್ರಾವ. (ಸಂ. 


ಸ್ತ್ರೀನಾಡಿ (ನಾ). ದೇಹದಲ್ಲಿ ಎಡಭಾಗದ ನಾಡಿ: ಎಡಭಾಗದ ನಾಡಿಗಳು | 


ಸ್ತ್ರೀನಾಡಿಗಳೆಂತಲೂ ಬಲಭಾಗದ ನಾಡಿಗಳಿಗೆ ಪುರುಷನಾಡಿಗಳೆಂತಲೂ ಹೆಸರು 
(ಹಸಾರ. ೪-೩ ತಾತ್ರರ್ಯ). (ಸಂ.] 

ಸ್ತ್ರೀಪಕ್ಷಿಗ್ರಹ (ನಾ). ಎಳೆಯ ಮಕ್ಕಳಿಗೆ ಬರುವ ಒಂದು ರೋಗ: ಸ್ವೀಪಕ್ಷಿಗ್ರಹ 
ಪಿಡಿದಿದ್ದರೆ ಶಿಶುವಿಗೆ ಸರ್ವಾಂಗವೂ ಕಂಪಿಸುವುದು. ತಾಪ , ಬಾಯರಿಕೆ , ಉಚ್ಚುವುದು 
ಇವಿಷ್ಟು ಉಂಟಾಗಿಹವು. ಮೊಲೆಯನೊಲ್ಲದು. ಇದು ಸ್ತ್ರೀಪಕ್ಷಿಗ್ರಹಶಂಕೆ ಎಂದಲ್‌ವುದು 

[ಸಂ.) 

ಸ್ತ್ರೀಪಾತ್ರ (ನಾ). ನಾಟಕ ಕಥೆ ಕಾದಂಬರಿಗಳಲ್ಲಿ ಬರುವ ಸ್ತ್ರೀವ್ಯಕ್ತಿ: ಈ 
ಸ್ತ್ರೀಪಾತ್ರಗಳ ರೀತಿಯೆ ಬೇರೆ, ಶಕುಂತಲೆಯ ರೀತಿಯೆ ಬೇರೆ (ಧರ್ಮಸಾ. ೬೭). [ಸಂ.] 

ಸ್ತ್ರೀಪ್ರತಿಬದ್ಧ (ನಾ). ಹೆಣ್ಣಿಗೆ ಸಂಬಂಧಿಸಿದುದು; ಹೆಣ್ಣಿನ ದೆಸೆಯಿಂದ 
ಉಂಟಾದುದು: ಶಿರ್ಯಗ್ಹಾತಿಗೆಲ್ಲಮಿನಿವಿರಿದು ಸ್ತ್ರೀಪ್ರತಿಬದ್ಧಂ ಮುಳಿಸೆಂದೊಡೆ 
ಮಾನಿಸರ್‌ ಸಾಮರ್ಥ,ಮುಳ್ಳೂಡೆ ಕಿಲ್‌ದಜೊಳ್‌ ಮಾಣರ್‌ (ಕಾಂತಿಪು ೯-೧೩ ವ). 

[ಸಂ.) 

ಸ್ತ್ರೀಯುಗಳರಣ (ನಾ). [ಕಾಮಶಾ] ಎರಡು ಹೆಣ್ಣುಗಳನ್ನು ಏಕಕಾಲದಲ್ಲಿ 

. ರೆಮಿಸುಮದು: ಅತಿ ಕಾಮುಕನಾದ ಪುರುಷಂ ಈರ್ವರು ಸ್ತ್ರೀಯರನೊಮ್ಮೆ 
ಕೂಡಲುಪಾಯಂ ಓರ್ವಳ ಯೋನಿಯೊಳು ಲಿಂಗಮನಿಕ್ಕಿ ಓರ್ವಳ ಯೋನಿಯೊಳು 
ನಾಲಗೆಯಿಕ್ಕಿ ರಮಿಸಲ್ಕದು ಸ್ತ್ರೀಯುಗಕರಣ೦ (ಕಾಮಶಾ. ೨೩೭). ಸಂ.) 

'ಸ್ತ್ರೀಯುಗಲ, ಸ್ತ್ರೀಯುಗಳ (ನಾ). ೧. ಸ್ತ್ರೀಯ ಜೋಡಿ; ಇಬ್ಬರು ಹೆಂಗಸರು. 

. ವ`ಸ್ತ್ರೀಯುಗಕರಣ : ಮಣಿದಿರ್ವರೊಳೊರ್ವರನುರವಣೆಯಿಂ ನೆರೆಯುತ್ತುವೊರ್ವ 
ಕಾಂತೆಯ ಭಗಮಂ ಪ್ರಣಯದೆ ತುದಿನಾಲಗೆಯಿಂ ದಣಿದಣಿಯದೆ ಸೊಗಸುಗೆಯ್ವಿನಂ 
ಸ್ತ್ರೀಯುಗಲಂ (ಮನ್ಮಎ. ೧೪-೩೭). ಸ್ತ್ರೀಯುಗಳ: "ಸ್ತ್ರೀಯುಗಳಕರಣ' ಪರಾ. 
[ಸಂ.1 

ಸ್ತ್ರೀಯುಗಳ "ಸ್ತ್ರೀಯುಗಲ' ನೋ. 

ಸ್ತ್ರೀಯುಗಳಕರಣ (ನಾ). ಇ ಸ್ತ್ರೀಯುಗಕರಣ: ಪುರುಷನತಿಕಾಮದಿಂ 
ತರುಣಿಯೊರ್ವಳ ಲಜ್ಜೆಯೆರೆದೆಡೆಯೊಳೀ ಧ್ವಜವನಿಟ್ಟುಮವಳ ಸ್ಮರಗೃಹದೊಳಗೆ 
ಲಲ್ಲೆವೆರಸಿ ನಾಲಗೆಯಿಟ್ಟು ನೆರೆಯಲದು ಕೇಳ್‌ ಸ್ತ್ರೀಯುಗಳಕರಣವು (ಜನವ. ೯-೫೫). 

` [ಸಂ. ಸ್ತ್ರೀಯುಗಲಕರಣ] 


(ವೈದ್ಮಸಾ. ॥. ೧೩). 


ಸ್ತ್ರೀವೇಷಧರ 


ಸ್ರೀರತ್ಕ (ನಾ). ೧. ಉತ್ತಮಳಾದ ಸ್ತ್ರೀ; ಸ್ತ್ರೀಯರಲ್ಲಿ ಮಿಗಿಲಾದವಳು: 
ಪುರುಷರತ್ನಕ್ಕೆ ಸ್ತ್ರೀರತ್ನಮಲ್ಲದೆ ಸಾಮಾನ್ಮಮಣಿಯುಂ ಪಸುರ್ವಣಿಯುಂ ದೊರೆಯಲ್ಲಂ 
(ಶಾಂತಿಪು. ೪-೮೪ ವ); ಕ್ಲೋಣೀಭಾಗದೆ ಬೇರೆ ತೋರ್ಕುಮೆನಗಾ ಸ್ತ್ರೀರತ್ನಸೃಷ್ಟಿಕ್ರಮಂ 
(ಶಾಕುಂತ. ೨೫-೪೪). ೨. ಲಕ್ಷ್ಮಿ. ೩. [ಜೈನ] ಚಕ್ರವರ್ತಿಗೆ ದೊರೆಯುವ ಏಳು 
ಜೀವರತ್ನಗಳಲ್ಲಿ ಒಂದೆನಿಸಿದ ಪರಮಸುಂದರಿಯಾದ ಸ್ತ್ರೀ: ಸಾನಂದಕಮೆಂಬ 
ಖಡ್ಗರತ್ನಮುಂ . .. ಮನೋಹರಮುಮಪ್ಪ ಸ್ತ್ರೀರತ್ನಮುಮೆಂದಿಂತು ಜೀವಾಜೀವರತ್ನಂ 


5 


ಗಳಂ . . . ಪೂಜಿಸಿ (ಆದಿವು. ೧೧-೩ ವ); ಸೇನಾಪತಿಸ್ಮಪತಿಗೃಹಪತಿಪುರೋಹಿತಗಜ 
| ವಾಜಿಸ್ತ್ರೀರತ್ನಂಗಳೆಂಬೇಟುಂ ಜೀವರತ್ನಂಗಳುಮಂ . . . ಅನುಕ್ರಮದೊಳರ್ಚಿಸಿ 
(ಚಂದ್ರಪು. ೬-೧೦೧ ವ). (ಸಂ.) 


ಸ್ತೀರಾಗ (ನಾ). ೧. ಹೆಣ್ಣಿನ ಅನುರಾಗ: ಸ್ತ್ರೀರಾಗಕಡಾಶ್ರವಣತ್ಕಾಗಃ - 
ಸ್ಥೀರಾಗವಿಷಯಕ್ಕೆ ಕಾರಣಮಪ್ಪ ಕಥೆಗಳ ಕೇಳ್ವೆಯಂ ತೊಣಿವುದುಂ (ತತ್ತ್ವಪ್ರ. ೨೭೦). 
೨. [ಸಂಗೀತ] ರಾಗಗಳಲ್ಲಿ ಒಂದು ವರ್ಗ; ರಾಗಿಣಿ; ೫ ಇಪ್ಪತ್ತುನಾಲ್ಕು 
ಸ್ತ್ರೀರಾಗಗಳಿವೆ: ರೇವಗುಪ್ತಿಯು ಭೈರವಿದ್ವಯಮಾ ವಸಂತಿಮಿವಾದಿಯಾದನು 
ಭಾವಿಸಲು ಸ್ತ್ರೀ(ಪಾಕಾಂ. ಶ್ರೀ!ರಾಗ ಪುರುಷರಾಗವಿತತಿಗಳು (ಬಸಪು ೧೯-೧೮): ಸ್ತ್ರೀರಾಗ 
ಚತುರ್ವಿಂಶತಿ ಸೌರಾಷ್ಟ್ರ ಗಭೀರ ಪುರುಷರಾಗಂಗಳವಂ ವಾರಿಜಮುಖಿಯರ್‌ ಪಾಡಿದರ್‌ 
(ಹಮ್ಮಾರ. ೨-೯೫). "ಪುರುಷರಾಗ' ಪರಾ. (ಸಂ. 

ಸ್ತ್ರೀರಾಜ್ಯ (ನಾ). ಹೆಂಗಸರದೇ ಪ್ರಾಬಲ್ಕ ಅಥವಾ ಅಧಿಕಾರವಿರುವ ರಾಜ್ಯ: 
ಮನದಿಂ ಸೆಆಗೆಯ್ಗುಂ ಲೋಚನಂಗಳಿಂ ಬಂದಿವಿಡಿಗುಮೆಂದುಂ ವನಿತಾಜನಮದಲ್‌ಂದಂ 
ಸ್ತ್ರೀರಾಜ್ಮ ನಗರಮಾ ನಗರಮೆನೆ ಕರಂ ರಮಣೀಯಂ (ಶಾಂತಿಪು. ೩-೧೧); ಸ್ತ್ರೀರಾಜ್ಮ 
ದೊಳ್‌ ಪ್ರಮಾಳೆಯನೊಡಂಬಡಿಸಿ . . . ಘಲುಗುಣಂ ಮಣಿಪುರಕೆ ನಡೆತಂದನು 
(ಜೈಮಿಭಾ. ೧೬ ಸೂಚನೆ). ಸಂ.) 

ಸ್ತ್ರೀರೂಪ (ನಾ). ಹೆಣ್ಣಿನ ರೂಪ: ಸ್ತ್ರೀರೂಪಮೆ ರೂಪಂ ಶೃಂಗಾರಮೆ ರಸಂ 
(ಅಲಾವ. ೧೨-೮): ಜಗತ್ತಿನ ಸೃಷ್ಟಿಗಿಂತಲೂ ಪೂರ್ವದಲ್ಲಿ ಅಗ್ನಿಯೆ ಪುಂರೂಪದಲ್ಲಿಯೂ 
ಸ್ತ್ರೀರೂಪದಲ್ಲಿಯೂ ಇದ್ದನು (ಬುಕ್ಸಾರ. ೪೨). ಸಂ.) 

ಸ್ತ್ರೀಲಿಂಗ (ನಾ). ೧. ಸ್ತ್ರೀಯ ಜನನಾಂಗ; ಯೋನಿ. ೨. ಸ್ತ್ರೀಯರಿಗೆ 
ವಿಶಿಷ್ಟವಾದ ಮೊಲೆ ಮೊದಲಾದ ಉಪಾಂಗ. ೩. [ವ್ಕಾಕ] ಹೆಂಗಸರನ್ನು 
ಸೂಚಿಸುವ ಲಿಂಗ; ಸ್ತ್ರೀವಾಚಕಲಿಂಗ : ಸ್ತ್ರೀಯರೆ ತಾಂ ಸ್ತ್ರೀಲಿಂಗಂ 
(ಶಮದ. ೯೧); ಗಂಡಸರನ್ನು ಹೇಳುವ ಪದಗಳಿಗೆ ಪುಲ್ಲಿಂಗವೆಂದೂ ಹೆಂಗಸರನ್ನು 
ಹೇಳುವ ಪದಗಳಿಗೆ ಸ್ತ್ರೀಲಿಂಗವೆಂದೂ ಹೆಸರು (ಮಧ್ಯಮ. ೩೧). ಸಂ.) ._' 

ಸ್ತ್ರೀವಶ್ಶ (ನಾ). ೧. ಹೆಂಗಸನ್ನು ವಶಪಡಿಸಿಕೊಳ್ಳುವಂತಹುದು: ನಾನಾ 
ಬಗೆಯ ಬಣ್ಣಗಳಿರುವ ವಸ್ತ್ರದ ಗುಣ- ನೋಡುವುದಕ್ಕೆ ಮಹಾಪ್ರೀತಿಕರವಾಗಿಯೂ 
ಸ್ತ್ರೀವಶ್ಶವಾಗಿಯೂ . . . ಇರುವುದು (ಸಕವೈ. ೨೪). ೨. ಸ್ತ್ರೀಯ ಒಲವನ್ನು 
ಪಡೆದುಕೊಳ್ಳುವಿಕೆ; ಸ್ತ್ರೀವಶೀಕರಣ : ಮರುಳುಮ್ಮತ್ತದ ಬೀಜ, ನಾಗಕರ್ಣಿಕೆಬೇರು, 
ಬೀಜ ಮೂತ್ರದಲ್ಲಿ ಅರೆದು ಕಡಲೆಗಾತ್ರ ಗುಳಿಗೆಯಂ ಮಾಡಿ ದೇಹಕ್ಕೆ ಇಕ್ಕೆ ಸ್ತ್ರೀವಶ್ಶ 
(ವಿವೈವಿ. ೨೧೧). [ಸಂ.1 

ಸ್ತ್ರೀವಾಚಕ (ನಾ). [ವ್ಮಾಕ] ಸ್ತ್ರೀಲಿಂಗಸೂಚಕವಾದ ಪದ: ಅಪತ್ಮ, ಕಳತ್ರ- 
ಎಂಬ ಶಬ್ದಂಗಳ್‌ ಸ್ತೀವಾಚಕಮಾಗಿಯುಂ ನಪುಂಸಕಂ (ಕಮದ. ೧೫೫ ಪ್ರಯೋ); 
ಸ್ತ್ರೀಲಿಂಗದ ರೂಪಗಳನ್ನು ಸಿದ್ಧಪಡಿಸುವ ಪ್ರತ್ಮಯಗಳಿಗೆ ಸ್ತ್ರೀವಾಚಕಪ್ರತ್ಮಯಗಳೆಂದು 
ಹೆಸರು (ಮಧ್ಯಮ. ೩೩). [ಸಂ.] 

ಸ್ತ್ರೀವೇದ (ನಾ). [ಜೈನ] ಒಂದು ಬಗೆಯ ನೋಕಷಾಯ; ಹೆಣ್ಣಿಗೆ ಗಂಡಿನ 
ಮೋಹವನ್ನುಂಟುಮಾಡುವ ಕರ್ಮ: ಮತ್ತಂ ಕಿಜಿದುಬೇಗದಿಂ ಕ್ರಮಕ್ರಮ 
ದೊಳ್‌ ನಪುಂಸಕವೇದಮುಮಂ ಸ್ತೀವೇದಮುಮಂ ಪುಂವೇದಮುಮಂ . . , ಘಾತಿಸಿ 
(ಆದಿಪು. ೧೦-೧೪ ವ); ಸ್ಟ್ರೀವೇದಂ ಪುರುಷಾಭಿಲಾಷೆಯಂ ಮಾಬ್ಬುದು (ಪಸಾರ. ೧೨). [ಸಂ.1 

ಸ್ತ್ರೀವೇಷಧರ (ನಾ). ಹೆಣ್ಣುವೇಷವನ್ನು ಧರಿಸಿದ ನಟ; ಸ್ತ್ರೀಪಾತ್ರವನ್ನು 
ವಹಿಸಿದ ನಟ: ""ಸ್ವ್ರೀವೇಷಧರಂ ಭ್ರಕುಂಸನೆನೆಯುಂ ಭ್ರುಕುಂಸನೆನೆಯುಂ ನೆಗಲ್ಲುಂ'' 
(ವಸ್ತುಕೋ. ೬೪-೭೫). [ಸಂ.) 


45 


ಸ್ತ್ರೀವ್ಯಸನ 


ಶ್ತ್ರೀವ್ಯಸನ (ನಾ). ಹತ್ತು ಬಗೆಯ ವ್ಯಸನಗಳಲ್ಲಿ ಒಂದು; ಹೆಣ್ಣಿನ ಕಟ 
ತನುವ್ಮಸನ ರಾಜ್ಮವ್ಮಸನ ವಿಶ್ವವೃಸನ ಸ್ತ್ರೀವ್ಯಸನ ಧಾನ್ಯವ್ಯಸನ ದ್ರವ್ಯವೈಸನ ವಿದ್ಯಾವೃಸನ ! 
ಉತ್ಸಾಹಕವ್ಮಸನ ಸೇವಕವೃಸನ ಕಾಷ್ಠವೃಸನಗಳೆಂಬ ದಶವ್ಮಸನಗಳಿಂ ಹಸಗೆಟ್ಟು 
(ವಿವೇಕ. ೨೪೬). (ಸಂ. 
ಸ್ವ್ರೀಶಿಲೆ (ನಾ). [ಶಿಲ್ಪಶಾ। ಸ್ತ್ರೀವಿಗ್ರಹಗಳನ್ನು ಮಾಡಲು ಯೋಗ್ಯವಾದ ಕಲ್ಲು: 
ಶಿಲೆಯಲ್ಲಿ ಪುಂಶಿಲೆ, ಸ್ತ್ರೀಶಿಲೆ, ನಪುಂಸಕಶಿಲೆಯೆಂಬ ಮೂರು ಎಧ . . . ಘಂಟಾನಾದ 
ದಂತೆ ಧ್ವನಿತವಾಗುವ ಶಿಲೆಯು "ಸ್ವ್ರೀಶಿಲೆ' ಯೆಂದೂ . . . ಉಕ್ತಿ ಇದೆ. ಪುರುಷದೇವತಾ | 
ವಿಗ್ರಹಗಳನ್ನು ಪುಂಶಿಲೆಯಿಂದಲೂ ಸ್ವ್ರೀದೇವತಾವಿಗ್ರಹಗಳನ್ನು ಸ್ತ್ರೀಶಿಲೆಯಿಂದಲೂ . . . | 
ಮಾಡಬೇಕೆಂದು ವಿಧಿಸಿದೆ (ಭಾರದ. ೩೭). (ಸಂ. ಸ್ತ್ರೀಶಿಲಾ ತೆ 
ಸ್ತ್ರೀಸಂಗ (ನಾ). ಹೆಂಗಸಿನ ಸಹವಾಸ ,- ಕೂಟ: ಯಾವ ಸ್ತ್ರೀಸಂಗದಿಂ ದೋಷ | 
ಹುಟ್ಟುವುದೊ ಆ ಸ್ತ್ರೀಯ ತೊಡೆಯ ರಕ್ತದಲ್ಲಿ ಹಿಪ್ಪಲಿಯ ತೇದು ಕಣ್ಣಿಗೆಚ್ಚಲು ಆ ಕಡಿತ 
ಸುಖಸನ್ನಿ ಸುಣಮಕ್ಕುಂ (ಸಕವೈೆ. ೧೭೨). ([ಸಂ.1 | 
ಸ್ತ್ರೀಸಂಗಸನ್ನಿ (ನಾ). ಏಳು ದಿವಸಗಳವರೆಗೆ ಇರುವ, ತರುಣಜ್ವರವಿದ್ದಾಗ 
ಸ್ತೀಸಂಗ ಮಾಡುವುದರಿಂದ ಉಂಟಾಗುವ ಸನ್ನಿಪಾತ: ಸ್ಥಿ ಬಂಗ | 
ದೋಷಲಕ್ಷಣಗಳು - ಸಂದು ಸಂದಿನ ಮುಡುಹುಗಳಲ್ಲಿ ಕತ್ತಿಯಲ್ಲಿ ಕಡಿದಂತೆ ಉಂಟಾದ 
ಬಹಳವೇದನೆಯು . . . ಮುಂತಾದ ಲಕ್ಷಣಗಳೊಡನೆ ಕೂಡಿರ್ಪುದೆ ತರುಣಜ್ವರ 
ದಲ್ಲಿಯುಂಟಾದ ಸ್ತ್ರೀಸಂಗದಿಂದಾದ ಸನ್ನಿದೋಷಂ. ಇದನ್ನೆ ಸುಖಸನ್ನಿ ಎಂದು 
ಹೇಳುವರು ೬ಸಕವೆ. ೧೭೦). (್ಫಸ್ತ್ರೀಸಂಗೆ 4 ಸನ್ನಿ) 

ಸ್ತ್ರೀಸವನ (ನಾ). ೧. ಹೆಂಗಸಿನ ಸ್ನಾನ. ೨. ಹೆಂಗಸರು pga 6 
ನಾಲ್ಕನೆಯ ದಿನ ಶುದ್ಧಿಗಾಗಿ ಹಾಕಿಕೊಳ್ಳುವ ನೀರು; ನಾಲ್ಲೀರು. ೧, ೨: 
ಸುವಿದಿತಮಿನಿತುದಿನಂ ಸ್ತ್ರೀಸವನಂ ನಿನಗಿಂದು ಕಾಂತೆ ಪುಂಸವನಂ HY 
ರ್ಥಾಂತರದಿಂದವನೀಶಂ ಸರಸವಾಡಿ ಕಾಡುಗುಮೆಂದೋ (ಪುಷ್ಪಪು ೩-೮೮). (ಸಂ.] 

ಸ್ತ್ರೀಹತ್ಯ (ನಾ). ಹೆಂಗಸನ್ನು ಕೊಲೆಮಾಡುವಿಕೆ; ಸ್ತ್ರೀವಧೆ : ಸ್ತ್ರೀಹತ್ಮವು ಬಹಳ 
ದೊಡ್ಡ ಘಾತಕ (ನೀತಿಚಿಂ. 14. ೧೧); ನನ್ನ ಸ್ವಾಮಿಯ ಸೇವೆ ಮಾಡುವ ಬಾಗ್ಮ ai 
ಸ್ತ್ರೀಹತ್ಕ ಮಾಡಿದನಲ್ಲ (ದೇವಹಂ. ೪). [ಸಂ.1 

ಪ್ರೈಣ (ಗ:). ೧. ಹೆಂಗಸಿಗೆ ಸಂಬಂದಿಸಿದ; ಸೂ 
೨. ಹಣ್ತನದ; ಸ್ತ್ರೀಸ್ವಭಾವದ:: ಅಂತಲ್ಲದಿರೆ ಅನ್ಕರ್ಗೆ ದಲ್‌ ಆ ಸ್ವೈಣಚಾರುತೆ 
ಸುಲಭಮೆಲ್ಲು (ಶ್ರೀರಾಮಾ. ೫೬೮-೪೪೮). ೩. ಸ್ತ್ರೀಯರಲ್ಲಿ ಆಸಕ್ತಿಯುಳ್ಳ; 
ಸ್ತ್ರೀಲಂಪಟವಾದ. ೪. ಸ್ತ್ರೀಯರಿಗೆ ಅಧೀನವಾದ ಸ ಸ್ತ್ರೀವಶನಾದ. (ನಾ). 
೫. ಸ್ತ್ರೀಲಂಪಟ; ಸ್ತ್ರೀವಶನಾದವನು : ಸ್ವೀಔಸ್ತ್ರೈತಿಣನಾದಗೆ ಕೇಡು ಬಪ್ಪುದು | 30 
ಮಾಣದು (*ಾಶಿರಾ, ೧೯-೫). ೬. ಸ್ತ್ರೀಲೋಲುಪತೆ; ಸ್ತ್ರೀಲಂಪಟತೆ : ಸ್ತ್ರೈಣದಿಂ 
ಮುನ್ನುಜ' ಬನ್ನಂಬೆತ್ತನಂ ಪುಷ್ಕಲಪುರದ ಹಯಗ್ರೀವನಂ ಕರ್ಮದಿಂದಂ ಮಲ್‌ದಾಂ 
ಮೆಯ್ಗಿ.ಟ್ಟು ವಿದ್ರಾಸುಖದಿನಟಲೆ (ಪುಷ್ಪಪು. ೬-೩); ಸ್ತೈಣಚೇಷ್ಟಿತನೆಂದು ಕೆಲಬರು 
ಕಾಣೆವರಸನನೆಂದು ಕೆಲರು (ಕುವ್ಮಾಸ. ೧೨-೭). ೭. ಸ್ತ್ರೀಸ್ವಭಾವ. ೮. ಹೆಣ್ಣುಜಾತಿ; 
ಸ್ತ್ರೀಜಾತಿ. ೯. ಸ್ತ್ರೀಸಮೂಹ. ೧೦. (ವ್ಮಾಕ] ಸ್ತ್ರೀಲಿಂಗ: ಅವನಾತನೆಂಬ 
ಮಾತುಗಳವು ಪುಲ್ಲಿಂಗಪ್ರಯೋಗದೊಳ್‌ ಸ್ರೈಣದೊಳಿನ್ನವಳಾಕೆಯೆಂಬ ನುಡಿ 

4. 

ಸ್ತ್ರೀಸಂಗಸುಖ; ಹೆಣ್ಣಿನ ಸುಖ: ಆ ನೃಪಂಗೆ ಮನದೊಳ್‌ 
ತ್ಮಣವಲ್ಲಘುವಾದುದಾವಗಂ ಸ್ಟೈಣಸುಖಂ (ಕಾದಂಪೂ. ೧೯). ([ಸಂ.] 

-ಸ್ಕ (ಪ್ರ). ಸಂಸ್ಕೃತದ "ಸ್ಥ' ಶಬ್ದದಿಂದ ಬಂದಿರುವ, ದೇಶ್ಮಶಬ್ದಗಳಿಗೆ 
ಸೇರುವ ಒಂದು ತದ್ದಿತ ಪ್ರತ್ಮಯ: “ತಪ್ಪಿತಸ್ಥ', "ದುಡ್ಡಸ್ಥ' ಪರಾ. 

(1p ಸಂಸ್ಕೃತದಲ್ಲಿ “ಸ್ಥ' ಎಂಬುದು ಪ್ರತ್ಮಯವಲ್ಲ] 

ಸ್ಮಂಡಿಲ (ನಾ). ೧. ಯಜ್ಞಕ್ಕಾಗಿ ಮಂತ್ರದಿಂದ ಸಂಸ್ಕರಿಸಿದ ಸಮತಟ್ಟಾದ | 
ಭೂಮಿ; ಯಜ್ಞ್ಜವೇದಿಕೆ: ""ಲೇಸುಮಾಡಿದ ಭೂಮಿಯಂ ಸ್ವಂಡಿಲಮೆಂಬುದು'' | 

೧೨೫೧೭೭); ಸ್ಮಂಡಿಲ 'ಪರಿಸ್ತರಣ ಪರಿವೇಷಣ ಅಲಂಕರಣ | 46 

ಅಬಿಮುಖೀಕರಣ 


35 


ಸಂಭವಿಕುಂ (ಕಾವ್ಠಾವ. ಊಟ). 
ಸ್ತೈಣಸುಖ (ನಾ). 


ಮುಖಾಹುತ್ಕಾದಿಗಳಿಂ ಸಮುರ್ಚಿತನಾಗಿ (ವಿವೇಕ. ೧೩೭). 


೮೭೫೯ 


ಸ್ವಲ 

| ೨. ಬರಡುಭೂಮಿ; ಬೀಳುನೆಲ. ೩.ಹೆಂಟೆಗಳ ರಾಶಿ. ೪. ಸೀಮೆ; ಸರಹದ್ದು. 
೫. ನೆಲ; ಭೂಮಿ: ಸ್ಥಂಡಿಲದಲ್ಲಿ ಸಯನವು ಜಪವು ಪೂಜೆಯೂ ಭೋಜನವು 

| ಮಾಡಬಾರದು (ಕೇಷಧ. ೨೦). (ಸಂ) 

[| (ಗು). ೧. ಮುಚ್ಚಿಡಲ್ಪಟ್ಟ; ಬಚ್ಚಿಟ್ಟ. ೨. ಆವರಿಸಿದ; ಆಕ್ರಮಿಸಿದ: 
ಇದಟಾಳ್‌ ಶ್ವೇತಾತಪತ್ರಸ್ಥಗಿತದಶದಿಶಾಮಂಡಲಂ ರಾಜಚಕ್ರಂ ಪುದಿದಟ್ಕಾಡಿತ್ತು 
(ಪಂಪಭಾ. ೧೨-೧೫೬); ಉದ್ಯತ್‌ ಸೀಕರೌಘಸ್ಮಗಿತಗಗನದಿಗ್ನ೦ಡಳ೦ (ಎಕ. ೫೬ ದಾವಣ. 
೪೩-೪; 1164). ೩. ತಡೆಗೊಂಡ; ನಿಲ್ಲಿಸಲ್ಪಟ್ಟ. (ನಾ). ೪. ಮುಚ್ಚಿದುದು: 
""ಅಪವಾರಿತಂ, ಪಿಹಿತಂ, ಸಂವೀತಂ, ಸಂವೃತಂ, ಸ್ಮಗಿತಂ - ಈ ೫ ಮುಚ್ಚಿದುದು''' 
(ಹಲಾಯು. ೧೨೨-೫೮). ೫. ಅವರಿಸಿದುದು; ತುಂಬಿದುದು : ವಿಗತಮಳಮುಪಾತ್ತರಾತಿ 
[ಸಾ] ರ್ಥಾರ್ಥವೀರಂ ಸ್ಥಗಿತಮಮಿತ ನಾನಾಶಬ್ದವೀಚಿಪ್ರ (ಪಂ।ಚಂ . .. ಸಾಗರಂಬೋಲ್‌ 
ಸೊಗಯಿಸಿ ಧರಣಿ [ಚಕ್ರಾಂಬ]ರಾಕ್ರಾಂತಮಕ್ಕುಂ (ಕಎರಾ. ೩-೨೧೬). ೬. ನಿಂತು 
ಹೋದುದು; ತಡೆಯಲ್ಪಟ್ಟುದು : ಅವರ ಎಲ್ಲ ಕೆಲಸಗಳೂ ಸ್ಥಗಿತವಾಗಿದ್ದುವು 
(ವಂಶವೃ. ೨೬೯). 1ಸಂ.1 

ಘ್‌ (ಕ್ರಿ). ತಡೆಹಿಡಿದು ನಿಲ್ಲಿಸು: ಗಣಪೂರ್ತಿ ಸಂಖೆಯ ಸದಸ್ಮರು 
ಸಭೆಯಲ್ಲಿಲ್ಲದಿದ್ದರೆ ಸಭೆಯನ್ನು ಸ್ಥಗಿತಗೊಳಿಸುವುದು (ಭಾಢಾನ. ೪೮); ಅವನ ಮಾತು 
ಗಳಿಂದ ನೀಲನು ತನ್ನ ಬಂದೂಕಿನ ಉಪಯೋಗವನ್ನು ಸ್ಥಗಿತಗೊಳಿಸಿ (ಬಂಗಾಹೆ. ೫೦). 

(ಸಂ. 

|ಸ್ಮಪತಿ (ಗು). ೧. ಪ್ರಮುಖವಾದ; ಮುಖ್ಯವಾದ. (ನಾ). ೨. ದೊರೆ; ರಾಜ. 
೩. ವಾಸ್ತುಶಿಲ್ಪಿ; ಶಿಲ್ಪಶಾಸ್ತ್ರಜ್ಞ: ಸಂಭಿನ್ನವಿದೈಯಿಂ ಸ್ಥಪತಿ ಮಾಡಿಕೊಟ್ಟಂ 
ಬೀಡಂ (ಪಂರಾಮು. ೧೨-೯೭); ದೇವಸ್ಥಪತಿ ನಿಜಾಜ್ಞೆಯಿಂದೆ ನಿರ್ಮಿಸುಗುಂ . . . 
ಪುರಮಂ (ಜಗವ. ೯-೨೫). ೪. ಶ್ರೇಷ್ಠನಾದ ಬಡಗಿ: ""ಸ್ಮಪತಿ ಧ್ವನಿ ವರ್ಧಕಿಯೊಳ್‌'' 
(ವಸ್ತುಕೋ. ೧೩೮-೧೨೧). ೫. ಅಂತಃಪುರದ ಕಾವಲುಗಾರ; ಕಂಚುಕಿ. ೬. ಯಾಗ 
ಮಾಡುವವನು: "“"ಯಾಗಗೆಯ್ವಂ ಸ್ವ(ಪಾಕಾಂ. ಸ್ತ)ಪತಿ'' (ಮಂಗರಾ. ೭೭-೧೪). 
೭. ಬೃಹಸ್ಪತಿಯಾಗವನ್ನು ಮಾಡಿದವನು: ""ಬೃಹಸ್ಪತಿಯಾಗವಂ ಮಾಡಿದವನಂ 
-ಸ್ಮಾನಸ್ಮತಪತಿಯೆಂಬುದು'' (ಹಲಾಯು. ೬೯-೨೬೪). ಆ. ಕುಬೇರನ ಹೆಸರುಗಳಲ್ಲಿ 
ಒಂದು. ೯. [ಚೈನ] ಚಕ್ರವರ್ತಿಗೆ ತಾವಾಗಿ ದೊರೆಯುವ ಏಳು ಜೀವರತ್ನ 
ಗಳಲ್ಲಿ ಒಂದು; ಉತ್ತಮನಾದ ವಾಸ್ತುಶಿಲ್ಪಿ: ಹಸ್ತಿನಪುರಸಂಭೂತಂಗಳಪ್ಪ 

; .ಸೇನಾಪತಿ ಗೃಹಪತಿ ಸ್ಹಪತಿ ಪುರೋಹಿತರತ್ನಂಗಳಿಂದ೦ (ಶಾಂತಿಪು. ೧೧-೮೪ ವ); 
ಸೇನಾಪತಿ ಸ್ವಪತಿ ಗೃಹಪತಿ . . . ಸ್ತ್ರೀರತ್ನಂಗಳೆಂಬೇಟುಂ ಜೀವರತ್ನಂಗಳುಮಂ 
(ಚಂದ್ರಪು. ೬-೧೦೧ ವ). [ಸಂ.) 

ಸ್ಮಪತಿರತ್ನ (ನಾ). ಎ ಸ್ತಪತಿ ೯: ವಿವಾಹಮಂಟಪಮಂ ಸ್ಥಪತಿರತ್ನಕ್ಕೆ ವಿರಚಿಸೆಂದು 
ಬೆಸಸಿದಾಗಳ್‌ (ಆದಿವು. ೪-೩೦ ವ); ಅನೇಕ ಚೈತ್ಕಾಲಯಂಗಳಂ ಸ್ವಪಸಿರತ್ಮಂಗಳಂ ಮಾಡಿಸಿ 
(ಅಜಿ ಅಜವು. ೯-೩೫ ವ). [ಸಂ.) 

ಸ್ಮ ಕ್ಲೈ ಪುಟಿತ (ಗು). ಏರುತಗ್ಗಾಗಿ ಮಾಡಲ್ಪಟ್ಟ; ತಗ್ಗು ದಿಣ್ಣೆ ಗಳುಂಟಾದ: 
ವಾಜಿಖುರಾಹತಿಸ್ಮಪುಟಿತಗ್ರಾವಸ್ತಲಂ (ಆದಿವು. ೧೩-೬೫). (ಸಂ. 

ಸ್ಮಲ, ಸ್ಥಳ (ನಾ). ೧. ಭೂಮಿ; ಕ್ಷೇತ್ರ; ನೆಲ: ""ನೆಲಂ ಸ್ಹಲಂ ಸ್ಮ್ಥಲಿ'' (ವಸ್ತುಕೋ 
೨೬-೫. ೨. ಸ್ಥಿರವಾದ ನೆಲ; ಗಟ್ಟಿಯಾದ ಒಣನೆಲ. ೩. ದಡ; ತೀರ. 
೪. ಜಾಗ; ಪ್ರದೇಶ. ೫. ಎತ್ತರವಾದ ಜಾಗ; ದಿನ್ನೆ. ೬. ನೆಲೆ; ಇರುವ 
ಸ್ಥಾನ. ೭. ಚರ್ಚೆಯ ಅಥವಾ ನಿರೂಪಣೆಯ ವಿಷಯ, - ವಸ್ತು. ೮. ಗ್ರಂಥದ 
ಭಾಗ,- ಪ್ರಕರಣ. ೯. ಡೇರೆ; ಗುಡಾರ. ೧೦. ಸಾಂಪ್ರದಾಯಿಕವಾದ 
ಕಾವ್ಕಾಂಗ: ಪದಿನೆಂಟುಂ ಸ್ಹಲವರ್ಣನಮಿದರ್ಕೆ ಮೆಯ್ದಚ್ಚಮೆನಿಸಿ ಪೇಟಕಿ೦ (ಶಮದ. 
ನ. ೨೦೩ ಪ್ರಯೋ). ೧೧. [ವೀಶೈ] ಭಕ್ತನ ಸಾಧನೆಯ ಮುಖ್ಯ ಹಂತ: ಇಂತೀ 
ನೂಜ್‌ಂಟುಸ್ಸಲದಲ್ಲಿ ನಿಪುಣನಾಗಿ . . . ಏಕಸ್ವಲವಾಗಿ ಸ್ವಲನಿಃಸ್ತಲವನೈದಿ ಸೌರಾಷ್ಟ್ರ 
ಸೋಮೇಶ್ವರಲಿಂಗ ತಾನು ತಾನಾಗಿರಬೇಕು (ಆದವ. ೮-೧೨). "ಏಕೋತ್ತರಶತಸ್ವಲ', 
"ಷಟ್ಟೃಲ' ಪರಾ. ೧೨. ಪರಬ್ರಹ್ಮ: ಸ್ಮಲವೆಂದರೆ ಅಂಗ ನೆಲೆಯಾದರೆ ಪ್ರಾಣ 

ಃ ಖಕವೆಂದೆನಿಸಿದ ಪರಬ್ರಹ್ಮವಿರಲು ತಾನೆ ಸ್ಹಲ (ಲಪಿಚಂ. ೪೮-೫). 


£ವಚಸಂ. ೧೪೩-೩೩) 


ಸ್ಮಲಕಟ್ಟು 


ಸ್ಥಳ ; ೪. '"ಸ್ಮಳಂ ಸ್ಥಳಿಯೆನಲೈ ಸರ್ವಸ್ಮಳಕ್ಕೆ ನಾಮಮಕ್ಕುಂ'' (ಮಂಗರಾ. ೨೮-೨). 
೬. ನಮ್ಮ ಸ್ಥಳ ಬೆಂಗಳೂರು «ಉಊಡಿ). ೧೧.ತಿಳುಪಿ ಜಂಗಮಲಿಂಗ ಭಕ್ತಿಸ್ತಳಮನಾ 
ತ್ರಿವಿಧಪ್ರಸಾದಸ್ಪಳಮನಮಳಾಚಾರಪದಮಂ ತೋಟ್‌ದಡೆ (ಬಸಪ್ಪ. ೨೬-೬೫). 
೧೩. ಒಂದು ನೊಲು ಗ್ರಾಮಗಳನ್ನುಳ್ಳ, ಒಂದು ವಿಭಾಗ,- ಪ್ರದೇಶ 
(ಊಕ. ೨೨). ೧೪. ಭೂಮಿಯನ್ನು ಅಳೆಯುವ ಒಂದು ಪರಿಮಾಣ 
ಕೆಲವು ಕಡೆಯಲ್ಲಿ ಒಂದು ಕೂರಿಗೆ ಭೂಮಿಗೆ ಸ್ತಳವೆಂದೆನ್ನುವರು (ಕಭಾಗೆ. ೩೬೫). 
೧೫. [ಗಜಿಶ] ಹಬಬ ನಲಯೈಯ ಸಂಕೇತ 
ಪದಿನೆಂಟು'' (ಮಂಗಲಾ. ೧೦೪ ೯). (೫೭.] 

ಸ್ಮಲಕಟ್ಟು (ನಾ). [ವೀಶೈ] ಷಟ್‌ಸ್ಥಲಗಳ ಕ್ರಮ,- ನಿಯಮ : ಕೆಲವರು 
ವಚನಗಳಿಗೆ ಟೀಕೆಗಳನ್ನು ಬರೆದರು. ಕೆಲವರು ಅವುಗಳನ್ನು ಸ್ಮಲಕಟ್ಟುಗಳಂತೆ 
ವ್ಮವಸ್ಥೆಗೊಳಿಸಿದರು ( ಮೋಳಮಾ. ಮುನ್ನುಡಿ. ೧) ; ಒಳ್ಳೊಳ್ಳೆಯ ವಚನಗಳನ್ನು ಷಟ್ಟಲದ | 
ತತ್ತ್ವಾನುಭವಕ್ಕನುಗುಣವಾಗಿ ಸ್ಮಲಕಟ್ಟಿಗೆ ಸೇರಿಸಿ . . . ಕೀರ್ತಿ ಗಳಿಸಿದ್ದಾನೆ | 

(ಸ್ಥಲ * ಕಟ್ಟು] | 

ಸ್ಮಲಕಮಳ (ನಾ). ಸೆಲದಾವರೆ; ಬೆಟ್ಟದಾವರೆ: ಜಳಕಮಳಂ ಮೇಣ್‌ | 
ಸ್ಥಲಕಮಳಮಲ್ಲು ಗಗನಸ್ತಲಕಮಳೆಮದೆನಿಸೆ ಪಿಡಿದ ಧವಳಚ್ಛತ್ರಂ (ಮಲ್ಲಿಪು ೯-೧೧೪). | 15 

(ಸಂ. ಸ್ತಲಕಮಲ) 

ಸ್ಮಲಕುಳ, ಸ್ಹಳಕುಳ (ನಾ). [ವೀಶೈ] ಸ್ತಳ ಮತ್ತು ವಂಶ(?) : ವಿಶ್ವಾಸದ. 
ಹರವರಿಯಲ್ಲಿ ವಿಶ್ವಮಯ ಸ್ತಿಲಕುಳಂಗಳಾದಪು (ಮೋಳಿಮಾ. ೨೦೦-೭೪೫). ಸ ಳಕುಳ : 
ಅಲಿವನ್ನಬರ ಸ್ಥಳಕುಳಂಗಳ ಹೊಲದ ಹೊಲಬ ಶಿಳಿದಲ್ಲಿ . . . ಆತ ನಿಶ್ಚಿಂತ ನೋಡಾ 
(ಸರ್ವವ. ೧೩೭-೬೭೯). (ಸಂ. ಸ್ವಲಕುಲ) 

ಸ್ಮಲಚರ, ಸ್ಥಳಚರ (ನಾ). ನೆಲದ ಮೇಲೆ ಚಲಿಸುವ ಜೀವಿ: ನೀರಿಲ್ಲದ ಲ್ಲ 
ಜಲಚರಗಳು ಹ್ಯಾಗೆ ಬದುಕಿರಲಾರವೋ ಹಾಗೆ ಹವೆ ಇಲ್ಲದಲ್ಲಿ ಮನುಷ್ಯ ಮುಂತಾದ 
ಸ್ಮಲಚರಗಳು ಬದುಕಲಾರವು (ಮುಂಬಯ. ೫-೧೫೦); ಸ್ಥಳೆಚರ : ಅವಲೊಳ್‌ 
ಪಂಚೇಂದ್ರಿಯಂಗಳ್‌ ಜಳಚ೦ ಸ್ತಳೆಚರ ಗಗನಚರಪ್ರಕಾರದಿಂ: ; ಮೂದೆಆನಕ್ಕು ೦ (ಶಾಂತಿಪು. | 
೧೨-೧೧ ವ). (ಸೆಂ. 

ಸ್ನಲಜ್ಞ, ಸ್ಪಳಜ್ಞ (ನಾ). ೧. ಪ್ರದೇಶವನ್ನು ಬಲ್ಲವನು; ಸ್ಥಳವನ್ನು 
ತಿಳಿದವನು. ೨. [ವೀಶೈ] ಷಟ್‌ಸ್ನಲ, ಏಕೋತ್ತರಶತಸ್ಥಲ ಮುಂತಾದ | 
ಆಧ್ಯಾತ್ಮಿಕಹಂತಗಳನ್ನು ತಿಳಿದವನು: ಅನಾಚಾರದಲ್ಲಿ ಆಚಾರವಡಗಿ | 
ಭಕ್ತನಲ್ಲದೆ ಭವಿಯಾಗಿ . . . ಆಜುಕುಳದಲ್ಲಿ ಬಲ್ಲವನಲ್ಲದೆ ಇಂತವಆ್‌ೊಳಗಾದ | 
ನೂಅಗೊಂದು ಕುಳಕ್ಕೆ ಸ್ಮಲಜ್ಜನಲ್ಲ (ಮೋಳಮಾ. ೧೭೫-೬೬೧). ಸ್ಥಳೆಜ್ಞ : ೧. ] 
ಆ ದೇವಾಲಯವು ಸಮುದ್ರಗರ್ಭದಲ್ಲಿ ಲೀನವಾದಂತೆ ಸ್ಥಳಜ್ಜರು ಹೇಳುವರು | 
(ಲಕ್ಷ್ಮೀಪ್ರ. ೧). ಸಂ.) | | 

ಸ್ನಲಪಲ್ಲಟ, ಸ್ಥಳಪಲ್ಲಟ (ನಾ). ಸ್ಥಾನಾಂತರ; ಒಂದು ಜಾಗದಿಂದ 
ಇನ್ನೊಂದು ಜಾಗಕ್ಕೆ ಬದಲಾಯಿಸುವಿಕೆ; ವರ್ಗಾವಣೆ: (0. ಸ್ಥಳಪಲ್ಲಟ : 
ಮನೆಯಲ್ಲಿ ದಿನನಿತ್ಯ ಬೇಕಾಗುವ ಪದಾರ್ಥಗಳನ್ನು ಸ್ಮಳಪಲ್ಲಟಮಾಡದೆ ನಿರ್ದಿಷ್ಟ 
ಸ್ಥಳದಲ್ಲಿಡುವುದರಿಂದ ಕೆಲಸ ಸುಲಭವಾಗುತ್ತದೆ (ರೂಂ). [ಸ್ಹಲ 3- ಪಲ್ಲಟ) 

ಸ್ಮಲವಂದಿಗ, ಸ್ಥಳವಂದಿಗ (ನಾ). ಆ ಸ್ಥಳಕ್ಕೆ ಸೇರಿದ ವ್ಯಕ್ತಿ; ಅದೇ ಜಾಗಕ್ಕೆ 
ಸೇರಿದವನು : «8. ಸ್ಮಳವಂದಿಗ: ಅಲ್ಲಿಯ ಸ್ವಳವಂದಿಗರು ಆ ಊರಿನ ಹೆಸರಿನ 
ಬಗೆಗೆ ಒಂದು ದಂತಕಥೆಯನ್ನು ಹೇಳುತ್ತಾರೆ (ರೂಡಿ). (ಸ್ವಲ 3- ಒಂದಿಗ) 

ಸ್ಮಲಶೃಂಗಾಟ, ಸ್ಥಳಶೃಂಗಾಟ (ನಾ). ಒಂದು ಬಗೆಯ ಸಸ್ಯ; ನೆಗ್ಗಿಲು. 
ಸ್ಮಳಶೃಂಗಾಟ: "`ಗೋಕ್ಸುರ;, ಸ್ಥಳಶೃಂಗಾಟು, ಶೃದಂಷ್ಟಾ, ತ್ರಿಕಂಟರಃ- ಈ ೪ jd 
(ಹಲಾಯು. ೩೩-೪೮). ಸಂ.) 

ಸ್ಮಲಿ, ಸ್ಥಳಿ (ನಾ). ೧. ಗಟ್ಟನೆಲ ; ಒಣನೆಲ. ೨. ನೈಸರ್ಗಿಕವಾದ (ಕಾಡು, 
ವನ ಮೊದಲಾದ) ಸ್ಥಳ. ೩. ಪಡ ಚಾಗೆ: "ನಲಂ ಸ್ನಲಂ ಸ್ಮಲಿ'' 
(ಪಸ್ತುಕೋ. ೨೬-೫). ೪. ಸ್ಹಳದೇವತೆ ; ಸ್ಥಳದ ದೇವರು. ಸ್ಥಳಿ: ೩. ""ಸ್ಥಳಂ, 
ಸ್ಥಳೀ- ಈ ೨ ಸ್ಥಳಂ'' (ಹಲಾಯು. ೨೬-೩). ಸಂ. ಸ್ಥಲೀ] 


| 


6 
4 


ಬಟು “ಜಾತ ಸ್ಹಳಂ 


10 


(ಶಂಕಕಂ. ೩.ಪೀಲಕೆ). 


20 
125 


35 


೩೦ 


45 


೮೭೬೦ 


ಸ್ಥಳವಂದಿಗ 


ಸ್ಮಲೀಕ,, ಸ್ಥಳೀಕ (ನಾ). ೧. ಸ್ಥಳೆದ ನಿವಾಸಿ : «6% ಸ್ಮಳೀಠ: ೨. ಒಂದು 

ನಿರ್ದಿಷ್ಟ ಸ್ಥಳಕ್ಕೆ ಸಂಬಂಧಿಸಿದುದು ,- ಸೀಮಿತವಾದುದು: ಈಗೀಗ ಈ 
ತೆರನಾದ ಸ್ಮಳೀಕವಾದ ರಕ್ತದ ಒತ್ತಡದ ವಿಷಯದಲ್ಲಿ ಹಲವಾರು ನೂತನ.ವಿಧಾನದ 
ಪ್ರಯೆ ನೀಗಗಳು ಬಳಕೆಗೆ ಬಂದಿವೆ (ಮನೋನಂ. ೧೧೧). [ಆ ಸಂ. ಸ್ನಲಿಕ| 
ಸ್ಮಲೀಕ್ಕ (ನಾ). ನೆಲಗಟ್ಟು : ನೀಲಬದ್ದಸ್ಮಲೀಕಂ ಮರಕತಜಗತೀಮಂಡಲಂ 
ಸ್ಫಾಟಿಕಸ್ತ ೦ಭಾಲಂಬಂ ದ್ವಾರಾಲಂಕಾರಂಗಳಿಂ ಕಣ್ಣೆಸೆದುದನುಪಮಂ 
ತತ್‌ಕ್ವತೆೀದ್ದ್ವಾಪಗೇಹೆಲ (ಬಂ ೬-೪೫), [0.1 

ಸ್ಹಎರ (೧). ೧. ಸ್ಥಿರವಾದ; ದೃಢವಾದ. ವಯಸ್ಸಾದ; ಮುಪ್ಪಾಬ 
(ನಾ). ೩. | ವೃದ್ಧ: ಪುರುಷ ಸ್ತ್ರೀ ಬಾಲ ವೃದ್ದ ಸ್ಮವಿರ ಯುವ 
ಜನಾತಂಕಶಂಕಾತಿರೇಕಂ ಪುರದೊಳ್ಪೊಣ್ಮಿತ್ತು . .. ಘೋರಪ್ರಳಾಪಂ 
೪-೧೧೧). ೪. ಬ್ರಹ್ಮ. ೫. ಬಿಕ್ಷುಕ. ೬. [ಜೈನ] ಒಂದೇ ಕಡೆಗೆ ನಿಲ್ಲುವ ಶ್ರಮಣ: 
ಗುರುಸ್ನವಿರಾದಿ ನಿರೂಪಿತ ಮಾರ್ಗಾಚರಣಮುಂ . . . ಎಂದಿವು ಬಮೊದಲಾಗೊ 
ಡೆಯಟ್‌ಂ ತನಗೆ ತಕ್ಕಂತು ನಗಟ್ಟುದು (ತತ್ತಿಪ್ರ ೩೪೩); ಆಂಗಬಾಹ್ಮಗ್ರಂಥಗಳನ್ನು 
ಆ ಕಾಲದ ಸ್ತವಿರರು (ಒಂದೇ ಕಡೆಗ ನಿಲ್ಲುವ ಶ್ರಮಣರು) ರಚಿಸಿದ್ದಾರೆ (ಜೈನಪ. ೧೬೪). 
೭. [ಬೌದ್ಧ] ಹಿರಿಯನಾದ ಬೌದ್ದಮತಾನುಯಾಯಿ: ಅವರು ಏನಾದರೂ 
ಮರೆತುಬಿಟ್ಟು ಹೋಗಿರುವುದುಂಟೋ ಎಂದು ನೋಡುವುದು ಸ್ವಎರ ಆನಂದನ ಪದ್ಧತಿ 
(ಹತ್ತುಮ. ೪೭); ಸಂಘಪಿತರೂ ಸಂಘಪರಿನಾಯಕರೂ ಆಗಿ ಅನುಭವಿಕರಾದ ಸ್ತಎರರಿಗೆ 
ಎಶೇಷವಾದ ಪೂಜೆಯನ್ನು ಕೊಡದ ಬಭಿಕ್ಷುವು ಧರ್ಮವಿನಯಗಳಲ್ಲಿ ವೃದ್ದಿ . . . 
ಪಡೆಯಲು ಶಕ್ತನೆಲ್ಲ (ತೀರ್ಥಕ. ೧೫): ಆಗ ಸ್ಹವಿರನು ಎಲ್ಲಾ ದುಃಖಸ್ಕಂದಗಳಿಗೂ 


[1 
pS 


(ಪಂರಾವೂ. 
poet 


ಸ್ಕಂಧಗಳು ಬೀಜಗಳೆಂದು ವೃಕ್ಷದ ಉಪಮಾನವನ್ನು ಹೇಳಿದನು (ಬುದ್ಧಪ. ಮಿಲಿಂದ. ೭೨). 
[ಸಂ.) 
|e (ನಾ). [ಬೌದ್ಧ] ಸುತ್ತ, ಏನಯ ಮತ್ತು ಅಭಿಧಮ್ಮ ಎಂಬ 


ಹ. ಬೌದ್ಧಗ್ರಂಥಗಳಲ್ಲಿ SSNS ಧರ್ಮ; ಹೀನಯಾನ 
ದ್ವಧರ್ಮ: ಹೀನಯಾನವೆಂಬ ಸ್ವವಿರವಾದವನ್ನು ""ಒಎದ್ದನ ಧರ್ಮ'' ಎಂದೂ 
2 (| (ಭಾರದ. ೨೦೫). (೫c. 
ಸ್ಮವಿರೆ (ನಾ). ಮುದುಕಿ; ವೃದ್ಧೆ: ಅಸ್ಥಿಪಂಜರದಂತೆವೋಲಸ್ಜಿರಸ್ಮವಿರೆಯಂ 
ಕಂಡು (ಶ್ರೀರಾಮಾ. ೨೧-೫೫೩). [ಸಂ. ಸ್ಥವಿರಾ) 
ಸ್ಥಳ "ಸ್ಥಲ' ನೋ. 
[ಸ್ಮಳಕುಳ 'ಸ್ಹಲಕುಳ' ನೋ. 
ಸ್ಮಳಚರ "ಸ್ಥಲಚರ' ನೋ. 
|ಸ್ಮಳಜ್ಞ 'ಸ್ಥಲಜ್ಞ' ನೋ. 
'ಸ್ವಳಪಲ್ಲಟ "ಸ್ಥಲಪಲ್ಲಟ' ನೋ. 
ಸ್ಮಳಮನೆ (ನಾ). ಸ್ಥಳೀಯ ಅಧಿಕಾರಿಗಳ ಮನೆ: «6. 
ಸ್ಮಳಮನೇ ಸಾಗು ಎಇ ಸ್ತಳೀಯ ಅಧಿಕಾರಿಗಳ ಮನೆಯ ಕೆಲಸಗಳನ್ನು 
ಸಾಗಿಸುವುದು,- ವ್ಯವಹಾರಗಳನ್ನು ನೋಡಿಕೊಳ್ಳುವುದು (7?) : ಅರಮನೆ 
ಕೆಲಸ, ಸ್ವಳಮನೇಸಾಗು, ಸಂತು, ಎತ್ತುವಳಿ ಮೊದಲಾದ ಕೆಲಸಗಳನ್ನು ಮಾಡುತಾ 
ಸೇನುಭೋಗರ ಸಮ್ಮತಿಯಿಂದ ನಡೆದುಕೊಳ್ಳುವುದೆಂದು ನೇಮಕ ಮಾಡಿದ್ದೂ ಅಲ್ಲದೆ 
(ಸ್ತಳ (= ಸ್ಹಲ) 4 ಮನೆ] 
ಸ್ಥಳೆಮರ್ಯಾದೆ (ನಾ). ಸ್ಥಳದ ನಿಯಮ, - ಕಟ್ಟುಪಾಡು 
ಸ್ಮಳಮರ್ಯಾದೆ ಮಹಿಮೆಯಪ್ಪುದು (ಎಕ. ೪1. ಹೊನ್ನಾಳಿ. ೯೧-೩೭; 1185). 
(ಸಂ. ಸ್ಮಲಮರ್ಯಾದಾ। 
ಸ್ಹಳಯಾತ್ರೆ (ನಾ). (ವ್ಯಾಪಾರದ ಕಾರಣಕ್ಕಾಗಿ) ಭೂಮಾರ್ಗವಾದ 
ಪಯಣ: ದತ್ತಮುಂ ನಂದಿಷೇಣನುಂ ಎಂಬರ್‌ . 
ಮೂದಲ್ಲೊಂಡು ಸ್ವಳಯಾತ್ರೆಗೆ ಪೋಗಿ ಸಂಖಾ 
ಬರ್ಪೆಡೆಯೊಳ್‌ (ಶಾಂತಿಪು. ೯-೯೦ ವ). 
ಸ್ಥಳವಂದಿಗ "ಸ್ಥಲವಂದಿಗ' ನೋ. 


೫ 


- (ಚಿತ್ರಪಾ. ೮). 
: ತಮ್ಮ 


- ಸೋದರಮಾವಂ ಭದ್ರಮಿತ್ರನಲ್ಲಿ 
ಖ್ಯಾತೀತಸಾರಧನಮಂ, ಪಡೆದು 
(೫೦. ಸ್ಡಲಯಾತ್ರಾ। 


ಸ್ಮಳವಿಪರ್ಯಯ 


ಸ್ಥಳವಿಪರ್ಯಯ (ನಾ). ಸ್ಥಳದ ಬದಲಾವಣ ; ಸ್ಥಾನಾಂತರ ; ವರ್ಗಾವಣೆ: 
ನಿತ್ಯಪರೀಕ್ಷಣ ಸ್ಥಳವಿಪರ್ಯಯ ಪ್ರತಿಪತ್ತಿದಾನಂಗಳಿಂ ನಿಯೋಗಿಗಳಂ ಕಾಮದುಘರ್‌ 
ಮಾಡಿಯುಂ (ಚಂದ್ರಪು. ೨-೬೧). ಸಂ. ಸ್ಮಲವಿಪರ್ಯಯ] | 

ಸ್ವಳಶೃಂಗಾಟ "ಸ್ಥಲಶೃಂಗಾಟ' ನೋ. 

ಸ್ಮಳಸಂಕೋಚ (ನಾ). ಜಾಗ ಕಡಿಮೆಯಾಗಿರುವಿಕೆ ; ಸ್ಥಳ ಸಾಲದಾಗುವಿಕೆ : | 5 
ಸ್ಹಳಸಂಕೋಚದಿಂದ . . . ಮಹತ್ವದ ವಿಷಯಗಳನ್ನು ಬಿಡಬೇಕಾಯಿತು (ಭಾರದ. 
1. ಮುನ್ನುಡಿ). [ಸಂ. ಸ್ಥಲಸಂಕೋಚ) 

ಸ್ಮಳಸುಂಕ (ನಾ). ಸ್ಥಳೀಯ ತೆರಿಗೆ; ಸ್ಥಳದಲ್ಲಿ ಕೊಡಬೇಕಾದ ತೆರಿಗೆ: ಗ್ರಾಮಗಳ 
ಸ್ಹಳಸುಂಕ ಮಗ್ಗಮನೆ ಬೆಲ್ಲಸುಂಕ ಅಡೆದೆಜ್‌ ಮಾದಾಲ್‌ಕೆ ವೋಜನ ವರಿ (ಎಕ. ೫೪. 
ಗುಂಡ್ಲುಪೇ ೧೨೯-೯೮; 1521); ಇದರಲ್ಲಿ... ಗದ್ದೆ, ಬೆದ್ದಲು, ಕಾಡಾರಂಬ, .ಮಾರ್ಗಸುಂಕ, 
ಸ್ನಳಸುಂಕ, ಹುಲ್ಲುಬನ್ನಿ .: . . ಇವೇ ಮೊದಲೌದುವುಗಳು' ಸೇರಿದ್ದವು (ಚಿತ್ರಪಾ. 
೪ ಉಪೋದ್ರಾತ). [ಸ್ಥಳ (ಐ ಸ್ವಲ) *- ಸುಂಕ) 

ಸ್ನಳಹೇಜು (ನಾ). ಪ್ರಾದೇಶಿಕವಾಗಿ ಚಾಲ್ತಿಯಲ್ಲಿರುವ ಹೇರು,- ಹೊರೆ 
(2): ಸ್ಮ[ಳ]ಹೇಣ'ಂಗೆ ಕಾಣೋದೇಸಿಯ ಹೇಂಗೆ ಅರವನೆ ಕೊಳಗ ದಾಯ 
ಕೊಟ್ಟಲ್ಲಿ (ಕಇಆ. ೩೧-೪೨-೧೮; 1116). (ಸ್ಥಳ (= ಸ್ಥಲ) + ಹೇಜ್ಕು (< ಪೇಲ್ಗು)) 

ಸ್ಥಳಾಂತರ (ನಾ). ೧. ಇನ್ನೊಂದು ಸ್ಥಳ ; ಬೇರೆಯ ಜಾಗ: ನನ್ನ ಮಗನಾದ 
ಭರತನನ್ನು ಸೋದರಮಾವನ ಮನೆಗೆ ಕಳುಹಿಸುವ ನೆವದಿಂದ ಸ್ಥಳಾಂತರಕ್ಕೆ ಹೊರಡಿಸಿದನು 
(ಕಗಎ. ೬೪). ೨. ಬೇರೆಯ ಸ್ಥಳಕ್ಕೆ ವರ್ಗಾವಣೆ ಮಾಡುವಿಕೆ; ಸ್ಥಾನಾಂತರ 
ಮಾಡುವಿಕೆ: ಅನರೀಕ್ಷಿತವಾಗಿ ಸ್ತಳಾಂತರಶಿಕ್ಷೆಯನ್ನು ಕೊಟ್ಟ ಅಧಿಕಾರಿಗಳನ್ನು 
ಮನಸ್ಸಿನಲ್ಲಿಯೇ ನಿಂದಿಸುತ್ತ . . . ರೈಲನ್ನು ಹತ್ತಿದೆ (ರಾಯ. ೨). : [ಸಂ. ಸ್ಥಲಾಂತರ] 

ಸ್ಮಳಾಂತರಗೊಳ್ಳು (ಕ್ರಿ). ಬೇರೆಯ ಸ್ಥಳಕ್ಕೆ ಸಾಗಿಸಲ್ಪಡು; ಇ. 

| 


16 


ಹೊಂದು: ಅಸಂಖ್ಯಾತಜನರು ಬಂದು, ಇದ್ದು, ವಲಸೆಹೋಗಿ ಸ್ಮಳಾಂತರಗೊಂಡು 
- ತಮ್ಮ ಜೀಚನನಾಟಕವನ್ನು ನಡೆಯಿಸಿದರು (ಯಕ್ಷಬ. ೨). 
ಸ್ಥಳಾಂತರ 4 ಕೊಳ್ಳು, (ಆ ಕೊಳ್‌) 
ಸೃಳಾವಕಾಶ (ನಾ). ಜಾಗೆ ಇರುವ ಸೌಲಭ್ಯ; ಸ್ಥಾನಾವಕಾಶ: ಚಿತ್ರಗಳಲ್ಲಿ 
ಸ್ವಳಾವಕಾಶಪರಿಜ್ಞಾನ, ಆಕೃತಿಗಳ ಒಪ್ಪ ಕೂಡ ಕಾಣದು (ಭಾರದ. ೫೨೭). 
[ಸ0. ಸ್ಥಲಾವಕಾಶ] 


26 


ಸ್ಥಳಿ "ಸ್ಥಲಿ' ನೋ. 

ಸ್ಥಳಿಕ (ಗು). ಸ್ಹಳದಲ್ಲಿರುವ; ಸ್ಥಾನೀಯ; ಅದೇ ಊರಿನ: ಸ್ಥಳಿಕ ಕೆಲವು 
ಹೆಸರುಗಳು ಅವನಲ್ಲಿ ಕುತೂಹಲವನ್ನೇ ಕೆರಳಿಸಿದ್ದವು (ರಂಗರೋ. ೩೪); ಗಜಪುರದ 
ಸಾಲಿಗ್ರಾಮ ನರಸಿಂಹನಿಗೂ ಇನ್ನೂ ಒಂದೆರಡು ಸ್ಥಳಿಕ ದೇವರುಗಳಿಗೂ ಪ್ರತ್ಮೇಕವಾದ 
ಸ್ತುತಿಗಳು ಇಲ್ಲಿ ಸಂದುದನ್ನು ಕಾಣಬಹುದು (ಯಕ್ಷಬ. ೫೮). [ಸಂ. ಸ್ತಲಿಕ) 

ಸ್ಥಳೀಕ "ಸ್ಡಲೀಕ್ಕ' ನೋ. 

ಸ್ಥಳೀಯ (ಗು). ಸ್ಥಳಕ್ಕೆ ಸೇರಿದ; ಸ್ಥಳಕ್ಕೆ ವಿಶಿಷ್ಟವಾದ: ಉಬ್ಬರವಿಳಿತಗಳು, 
ನೀರು ಅವಿಯಾಗುವ ವೇಗದಲ್ಲಿ ವೃತ್ಮಾಸ, ಲವಣತೆಯಲ್ಲಿ ಭೇದ ಇವುಗಳಿಂದ ಅಲ್ಲಲ್ಲ 
ಸ್ಥಳೀಯ ಉದಕಪ್ರವಾಹಗಳಾಗುತ್ತವೆ (ಭೂವಿವ. ೯೧). 

ಸ್ಮಳೀಯಕಾಲಮಾನ = ಒಂದು ಸ್ಥಳಕ್ಕೆ ಸೀಮಿತವಾದ ಕಾಲಮಾನ; ಒಂದು 

ರೇಖಾಂಶದಲ್ಲಿರುವ ಸ್ಥಳಗಳ ಕಾಲಮಾನ: ರಂಗೂನ್‌, ಬೊಂಬಾಯಿ, 
ಲೃತ್ತನಗರಗಳ ಸ್ಥಳೀಯಕಾಲಮಾನ ಬಹುಮಟ್ಟಿಗೆ `ವೃತ್ಮಾಸವಾಗಿರುತ್ತದೆ 
(ಭೂಎವ. ೨೦). (ಹೆಂ. ಸ್ಮಘಾಯ। 

ಸ್ಮಳ್ಳಿಕ್ಕ (ನಾ). [ಕಾವ್ಯಮಾ] ನಾಟಕದ ಕ್ರಿಯೆ ಒಂದೇ ಸ್ಥಳದಲ್ಲಿ ನಡೆಯು | 
ವಿಕೆ: ಕಾಲ್ಮೆಕ್ಕ, ಸ್ಥಳ್ಳೆಕ್ಕ ಎಂಬುವು ನಾಟಕರಚನೆಯ ಸಮ್ಮತತತ್ತ್ವಗಳಾದುವು 
(ಸಾಹಿಪ್ರ. ೧೭೪). (ಸಂ. ಸ್ಹಲೈಕ್ಕ] 

ಸ್ಥಾಣವಲೀಲೆ (ನಾ). ಶಿವನ ಲೀಲೆ; ಶಿವಲೀಲೆ: ಪರಫಿವನ :ಚಂದ್ರಧೆರಲೀಲೆ 
ಯಾದಿಯಾದ ಸ್ಮಾಣವಲೀಲೆಯಂತ್ಮಮಾದ ಇಪ್ಪತ್ತೈದು ಲೀಲೆಗಳೆ ಆ ಪರಶಿವನ |«5 
ಸಗುಣಾನಂದಲೀಲೆ (ಭೈರಸೂ. ॥ ೨). [ಸಂ.:ಸ್ಥಾಣಷಲೀಲಾ। 


35 


40 


೮೭೬೧ 


10 


ಸ್ಥಾನ 


ಸ್ಥಾಣು (ಗು). ೧. ಸ್ಥಿರವಾದ; ಭದ್ರವಾದ; ಅಚಲವಾದ. (ನಾ). ೨. ಶಿವ 
ಈಶ್ವರ : ಅನಾಥೆಯೆಂ ಶರಣೆನುತ್ತಾಶ್ರಯುಸಿದೆಂ ಸ್ಥಾಣುವಂ (ಕಾದಂಪು. ೯೫೬); ವನಜಾಕ್ಷಂ 
ವೈಷ್ಣವಾಸ್ತ್ರ! ಂದುಡೆ ಸುರರಗಿದರ್‌ ಸ್ಥಾಣುವಲ್ಲಾಡಿದಂ (ಜಗವ. ೮-೬). ೩. ಮರದ 
ಬೊಡ್ಡೆ,- ಕಾಂಡ; ಮುಂಡಿಗೆ; ""ಆರಯ್ಕೆ ಮುಂಡಿಗೆ ಸ್ಥಾಣುವೆಂದೆನಿಸಿಕ್ಕು'' (ಮಂಗರಾ. 
೫೯-೧೩) : ಸ್ಪರ್ಶಕೆ ಸ್ಮಾಣುವೆಂದೆನಿಸಿ . . . ಎಡೆಯಾಡುತಿರ್ಪದೆ ನಿರ್ವಿಷಯ ಮತವು 
(ಗಗತಾ. ೧೬-೧೧). ೪. ಕಂಬ; ಸ್ತಂಭ. ೫. ಗೂಟ ; ಮೊಳೆ. ೬. ಕತ್ತರಿಸಿದ 
ಮರದ ಕೊರಡು. ೭. ಈಟಿ; ಸಬಳ. ೮. ಬ್ರಹ್ಮ. ೯. ವಿಷ್ಣು. (ಸಂ. 
ಸ್ಥಾಣುಚೋರನ್ಯಾಯ (ನಾ). [ತರ್ಕ] ಲೌಕಿಕನ್ಮಾಯಗಳಲ್ಲಿ ಒಂದು; ೫ 
ಮಬ್ಬುಗತ್ತಲೆಯಲ್ಲಿ ನಿಲ್ಲಿಸಿರುವ ಮೋಟುಮರವನ್ನು ಕಳ್ಳನೆಂದು 
ಬ್ರಮಿಸುವುದು. ಅಜ್ಞಾನದಿಂದ ಉಂಟಾಗುವ ತಪ್ಪುತಿಳಿವಳಿಕೆ: 
ಸ್ವಾಣುಚೋರನ್ಮಾಯದಂತೆ ಶುಕ್ತಿರಜತನ್ಮಾಯದಂತೆ ರಜ್ಜುಸರ್ಪನ್ಮಾಯದಂತೆ 
ಅಧ್ಕಾರೋಪವಾದ ಅವಿದ್ಕೆಯಲ್ಲಿ ಲೇಸುಂಟೆ (ಸಿದ್ದವ. ಕ. ೨೫-೭೨). ([ಸಂ.) 
ಸ್ಥಾಣುನಿವಸನ (ನಾ). ೧. ಶಿವನ ನಿವಾಸ. ೨. ಮರದ ಕಾಂಡಗಳಿಗೆ ಆಶ್ರಯ 
ವಾದುದು. ೧, ೨: ಆ ಮಹಾವನಂ . . . ಸ್ಮಾಣುನಿವಸನಮಾಗಿಯುಂ 
ಅಪರ್ಣಾನ್ವಿತಮಲ್ಲು (ಚಂದ್ರವು. ೫-೫೨ ವ). [ಸಂ.) 
ಸ್ಥಾಣೂತ್ಕರ (ನಾ). ಕೊರಡುಗಳ ಸಮೂಹ : ನವಚೂತಂ ತಳಿರ್ವಂದದಿಂ 
ತಳಿರ್ಗುಮೆ ಸ್ಥಾಣೂತ್ಮರಂ ಚೈತ್ರದೊಳ್‌ (ಜಗವಿ. ೧-೧೩). (ಸಂ.] 
ಸ್ಥಾನ (ನಾ). ೧. ನಿಲ್ಲುವಿಕೆ; ನೆಲೆಯಾಗಿ ನಿಂತಿರುವಿಕೆ. ೨. ಭದ್ರವಾಗಿರು 
ಎಕೆ ; ನಿಶ್ಚಲತೆ; ದೃಢತೆ. ೩. ಅವಸ್ಥೆ; ಇರವು. ೪. ಜಾಗ; ಸ್ಮಳ: ""ತಾಣಮೆ 
ತಾಂ ಸ್ಮಾನಮಕ್ಕುಂ'' (ಕಎಕಂ. ೧೨೮). ೫. ಮನೆ; ನಿವಾಸ: ""ಆವಾಸಃ, 1ಅವಸಥಂ, 
ಗೃಹಂ, ಭವನಂ, ಸ್ಥಾನಂ... ಆಲಯ: - ಈ ೩೧ ಮನೆ'' (ಹಲಾಯು. ೪೯-೧೩೬). 
೬. ನಾಡು; ಪ್ರದೇಶ. ೭. ನಗರ ; ಪಟ್ಟಣ. ಆ. ಪದವಿ; ದರ್ಜೆ; ಅಂತಸ್ತು: 
ಸಮಾಜದಲ್ಲಿ ಅವರ ಸ್ಥಾನ ಯಾವುದೆಂಬುದನ್ನು ಯೋಚಿಸದೆ ಅವರೊಂದಿಗೆ 
' ಮಾತನಾಡಿ ವಿನೋದ ಮಾಡಬಹುದಾಯಿತು (ಮಲೆನಾ. ೧೭) ; ಸ್ಥಾನವನಾರ್ಜಿಸು 
ಸಿರಿಯ ಸಂಪಾದಿಸು ಸಾಧ್ಯ್‌ ವಾದರೆ ಮಾನದಿಂದೆ (ಇಂಚಾಪ. ೧೩೧-೪೩) 
೯. ಪವಿತ್ರಕ್ಷೇತ್ರ; ದೇವಸ್ಥಾನ: (ಪರಿರ]ಕ್ಲಿಸಿದೀ ಸ್ಥಾನಕ್ಕೆರಡಂ ಬಗೆದಳಿ(ಟ್‌)ದವಂಗೆ 
: ಪಾಪಂ ಸಾರ್ಗುಂ (ಎಇ. ೫೪11, ೩೬-೬೩; 1082); ಜ್ಞಾನವಿಲ್ಲದನ ಬಜೌಯೊಡಲು 
ಹಾಳೂರ ಸ್ಥಾನದಂತಿಕ್ಕು (ಸರ್ವಜ್ಞ. ೪೨೭). ೧೦. ಸರಿಯಾದ ಸ್ಥಳ; ಯೋಗ್ಯವಾದ 
ಜಾಗ. ೧೧. (ಬಾಣ ಬಿಡುವುದು ಮುಂತಾದ ಸಂದರ್ಭಗಳಲ್ಲಿ ನಿಲ್ಲುವ) 
ದೇಹದ ಭಂಗಿ; ಸ್ಥಾನಕ: ಗದೆಗಳುಮನಿರ್ವರುಮಾಯ್ಡುಕೊಂಡು ಆಲೀಢ ಪ್ರತ್ಕಾಲೀಢ 
ಸಮಪಾದ ವೈಷ್ಣವ ಮಂಡಲಾಗ್ರಮುಮೆಂಬ ಪಂಚವಿಧ ಸ್ಥಾನಕೃತಂಗಳೊಳಂ . . . 
ಎಂಟುಂತೆಐದ ಪ್ರಹರಣಂಗಳೊಳಂ ಅತಿಪರಿಚಿತರಾಗಿ ವೈಶಾಖಸ್ಥಾನದೊಳ್‌ ನಿಂದು 
(ಗದಾಯು. ೮-೧ ವ). ೧೨. ವರ್ಣಗಳ ಉಚ್ಚಾರಣೆಯ (ಕಂಠ, ತಾಲವ್ಮ 
ಮುಂತಾದ) ಬೇರೆ ಬೇರೆ ಅಂಗ. ೧೩. ಸಂದರ್ಭ ; ಅವಕಾಶ. ೧೪. ವಿಷಯ; 
ವಸ್ತು. ೧೫. ಹೋಲಿಕೆ; ಸಾದೃಶ್ಶ. ೧೬. [ವೀಶೈ] ""ಗುರುವಿನ ಗೃಹಕ್ಷೇತ್ರಾದಿ 
ರಕ್ಷಣವೆ ಸ್ಥಾನವೆನಿಪುದು''`(ಮನೋಎ. ೨-೨೧ ಟೀಕು) : ಸದ್ಗುರುಷೇವೆ ಯಾವುವೆಂದೊಡೆ 


ಆಪ್ತ, ಅಂಗ, ಸ್ಥಾನ, ಸದ್ಭಾವವೆಂದು ನಾಲ್ಕುತೆಜನಾಗಿಹುದು . . . ಗುರುವಿನ 
ಗೃಹಕ್ಸೇತ್ರಾದಿರಕ್ತಣಾಧಿಕವೇ ಸ್ಥಾನವೆನಿಸುವುದು (ಎವೇಕ. ೧೬). ೧೭. ಜೈನ] 
ದ್ವಾದಶಾಂಗಗಳಲ್ಲಿ ಒಂದು: ಆಚಾರ, ಸೂತ್ರಕೃತ, ಸ್ಥಾನ . . . ದೃಷ್ಟಿವಾದ 


ಎಂಬುವು ಹನ್ನೆರಡು ಅಂಗಗಳು (ಭಾತತ್ತ್ವ. ೨೨೮). ೧೮. [ವೈದಿಕ] ಆಗಮ 
ಗ್ರಂಥಗಳಲ್ಲಿಯ ಪ್ರಕರಣಗಳ ಸಮೂಹ : ಪ್ರಕರಣಗಳ ಸಮೂಹಕ್ಕೆ ಸ್ಥಾನವೆಂದು 
ಹೆಸರು (ಭಾತತ್ತ. ೨೬). ೧೯. [ರಾಜನೀ] ರಾಜ್ಯದ ಶಕ್ತಿಗೆ ಮುಖ್ಯವಾದ 
ಆಧಾರ; ಸೈನ್ಶ್ಕ, ಕೋಶ, ನಗರ, ರಾಜ್ಮ ಇತ್ಮಾದಿ. ೨೦. ಯುದ್ಧ 
ಬಂದರೆ ಎದುರಿಸುವುದಕ್ಕೆ ಸಿದ್ಧವಾಗಿ ಸೈನ್ಯವನ್ನು ನಿಲ್ಲಿಸಿಕೊಂಡಿರುವ 
ಸ್ಥಿತಿ. ೨೧. ಶತ್ರುವಿನೊಂದಿಗೆ ಸಮಾನತೆಯನ್ನು ಕಾಪಾಡಿಕೊಂಡಿರುವಿಕೆ: 
ಕ್ಷಯವೃದ್ಧಿಸ್ಮಾನವಿಧಿತ್ರಯಂಗಳೊಳ್‌ ಕೃಯವನಹಿತರೊಳ್‌ ಶೇಷವಿಧಿದ್ದಯಮಂ 


ಸ್ಮಾನಕ 


ತನ್ನೊಳ್‌ ನಿಟ್‌ಸುವುದು (ಶಾಂತಿಪ ೨-೪೯). ೨೨. [ಸಂಗೀತ] ಸಪ್ತಸ್ವರಗಳಲ್ಲಿ 
ಪ್ರತಿಯೊಂದರ ನಿರ್ದಿಷ್ಟ ಶ್ರುತಿಸ್ಥಾಯಿ. ಸಂ.) 
ಸ್ಥಾನಕ (ನಾ). ೧. ಸ್ಥಳ; ಜಾಗ; ಪ್ರದೇಶ: ಜನನಂ . . . ನಿರ್ಜನಸ್ಥಾನಕದೊಳ್‌ 
(ಜಾತತಿ. ೪-೨೨). ೨. ನಗರ; ಪಟ್ಟಣ. ೩. ಬಾಣ ಬಿಡುವಾಗ ಬಿಲ್ಲುಗಾರನು 
ನಿಲ್ಲುವ ಭಂಗಿ. ೪. ಗಿಡಗಳಿಗೆ ನೀರುಣಿಸಲು ಸುತ್ತಲೂ ರಚಿಸಿದ ಮಡಿ,- 
ಪಾತಿ; ಆಲವಾಲ. ೫. [ನಾಟ್ಕ] ನಿಲ್ಲುವ ಭಂಗಿ,- ನಿಲವು: ಯಜು 
ಯಜುಪರಾವೃತ್ತಿ ಅರ್ಧಸಸುಜು ಅರ್ಧಯಜಾುಪರಾವೃತ್ತಿ ಸಾಚಿ ಸಾಚಿಪರಾವೃತ್ತಿ 
ದ್ವೃರ್ಧಾಕ್ಷಂ ತತ್ಪರಾವೃತ್ತಿ ಪಾರ್ಶ್ವಗತಮೆಂಬ ನವಸ್ಥಾನಕಂಗಳೊಳಂ (ಚಂದ್ರಪು. 
೧೫-೭೦ ವ); ಅಂತು ಪುರುಷ, ಸ್ತ್ರೀ, ದೇಶೀ, ಉಪವಿಷ್ಟ, ಸುಪ್ತ ಇವುಗಳಿಂದ ಒಟ್ಟು 
ಐವತ್ತೊಂದು ಸ್ಥಾನಕಂಗಳಕ್ಕುಂ (ಲಾಸ್ಕರಂ. ೭-೧೨ ವ); ಸ್ಥಾನಕ, ನಿಲ್ಲುವ ಭಂಗಿ ; ಚಾರಿ, 
ಕಾಲುಗಳ ಚಲನ (ಭಾರದ. ೫೫೩). ೬. [ವಾಸ್ತು] ದೇವಾಲಯಗಳಲ್ಲಿ ಪ್ರತಿಷ್ಠಿಸುವ 
ಮೂರ್ತಿಪ್ರಕಾರಗಳಲ್ಲಿ ಒಂದು; ನಿಂತುಕೊಂಡಂತೆ ನಿರ್ಮಿಸಿದ ಮೂರ್ತಿ: 
“"ಸ್ಮಾನಕ''ವೆಂದರೆ ನಿಂತಿರುವ ವಿಗ್ರಹ (ಮೈವಾಸ್ತು. ೨೭); ಗರ್ಭಗುಡಿಯಲ್ಲಿ ಮೂರು 
ಸ್ಹಾನಕವಿಗ್ರಹಗಳಿವೆ (ಹೊಯ್ಸವಾ. ೮೮). [ಸಂ.) 
ಸ್ಥಾನದೀಪಿಕೆ (ನಾ). ಒಂದೇ ಸ್ಥಳದಲ್ಲಿಟ್ಟಿರುವ ದೀಪ; ತಾಣದೀವಿಗೆ: 
"“ಸ್ವಾನದೀಪಿಕೆ- ತಾಣದೀವಿಗೆ'' (ಶಮದ. ೨೮೯ ಪ್ರಯೋ) ; ಚಂಚತ್ಕಾಂಚನಸ್ಮಾನದೀಪಿಕಾಗ್ರ 
ನಿರ್ವಗ್ರದೇದೀಪೃಮಾನದೀಪಪ್ರಭಾಭಿಭೂತತಮಸ್ತೋಮಮುಮಪ್ಪ ಗರ್ಭಗೃಹಮಂ 
. - . ಪೊಕ್ಕು (ಚಂದ್ರ. ೩-೯೭ ವ). (ಸಂ. ಸ್ಮಾನದೀಪಿಕಾ। 
ಸ್ಮಾನಪತಿ (ನಾ). ೧. ಮಠದ ಅಥವಾ ದೇವಾಲಯದ ಪ್ರಧಾನಾಧಿಕಾರಿ: ಆ 
ಗಣಗಚ್ಛದ ಸ್ಮಾನಪತಿಗಳ್‌ (ಎಕ. 13/11, ಶಿವಮೊ. ೧೦-೫೪; 1085) ; ಸ್ಥಾನಿಕ, ಸ್ಥಾನಾಧ್ಯಕ್ಷ 
ನತ್ತು ಸ್ಮಾನಪತಿ ಎಂಬೀ ಮೂರು ವಾಚಕಗಳು ಒಂದೇ ಅರ್ಥವನ್ನೀಯುವುವು 
(ತುಳುನಾ. ೧೧೦). ೨. ಅಧಿಕಾರಿ: ಮಹಾರಾಜಾಧಿರಾಜರು ಪರಮಹರ್ಷಿತರಾಗಿ 
ಮಹಲುದಾರನು ತಂದ ಪತ್ರಗಳನ್ನು ಓದುವ ಸ್ಥಾನಪತಿಗಳ ಕೈಗೆ ಕೊಟ್ಟು ಓದಿಸಿದರು 
(ಬಸೈರು. ೨). 1೫0.) 
ಸ್ಥಾನಪಲ್ಲಟ (ನಾ). ೧. ಒಂದು ಜಾಗವನ್ನು ಬಿಟ್ಟು ಇನ್ನೊಂದು ಜಾಗಕ್ಕೆ 
ಹೋಗುವಿಕೆ; ಸ್ಲಾನಾಂತರ: ಈ ಸೂತ್ರಗಳಲ್ಲಿ ಪರಸ್ಪರ ಸ್ನಾನಪಲ್ಲಟವಾದರೆ 
. ವ್ಠಾಕರಣಪಾಠಕ್ಕೆ ಭಂಗವುಂಟಾಗುತ್ತದೆ (ಶಮಪಾಂ. ೬); ಧ್ರುವಗಳ ಸ್ಥಾನ 
ಪಲ್ಲಟವು ಇದಕ್ಕೆ ಕಾರಣ (ನಕ್ಷ. ೭೨). ೨. ಒಂದು ಸ್ಥಳದಿಂದ ಮತ್ತೊಂದು 
ಸ್ಥಳಕ್ಕೆ ವರ್ಗಾಯಿಸುವಿಕೆ; ಸ್ಥಳಾಂತರ ಮಾಡುವಿಕೆ: ಪದಾರ್ಥಗಳ ಸ್ತಾನಪಲ್ಲಟ 
ದಿಂದ ಅತುರದಲ್ಲಿ ಕೈಗೆ ಸಿಕ್ಕದೆ ಶ್ರಮವಾಗುತ್ತದೆ (ರೂಢಿ). !ರ್ಹಾ * ಪಲ್ಲಟ) 
ಸ್ಥಾನಬಭ್ರಷ್ಟ (ನಾ). ೧. ತನ್ನ ಸ್ಥಾನದಿಂದ ಹೊರದೂಡಲ್ಪಟ್ಟಿವನು; 
ಪದಚ್ಕುತನಾದವನು : ಎಂತುಂ ಸ್ಥಾನಭ್ರಷ್ಟಂಗೆ ತೀಜಮೆಂಬುದುಮುಂಟೇ (ಆದಿಪು. 
೯-೭೮೪). ೨. [ಸಂಗೀತ] ""ತ್ರಿಸ್ನಾಯಿಗಳನ್ನೂ ಸ್ವರಸ್ಥಾನಗಳನ್ನೂ ಬಿಟ್ಟು 
ಹಾಡುವವನುಗ'' (ಸಂಗೀಚಂ. ೧೦೩). (ಸಂ. 
ಸ್ಮಾನಭ್ರಷ್ಟತೆ (ನಾ). ಸ್ಥಾನವನ್ನು ಕಳೆದುಕೊಳ್ಳುವಿಕೆ; ಸ್ನಾನಚ್ಕುತಿ; ಪದವಿ 
ಭ್ರಷ್ಟನಾಗುವಿಕೆ: ನೀನಾತಂಗೆಆಗದೆಯಭಿಮಾನತೆಯಿಂದಿರ್ದೆಯಾದಡಂ ನಿನಗಕ್ಕುಂ 
ಸ್ಮಾನಭ್ರಷ್ಟತೆ ರಾಜ್ಯವಿಹೀನತೆ (ಪುಣ್ಮಾಸ್ರ. ೫-೫೫). (ಸಂ. ಸ್ನಾನಭ್ರಷ್ಟತಾ। 
ಸ್ಥಾನಮಾನ (ನಾ). ಸ್ನಾನ ಮತ್ತು ಗೌರವ: ಭಾರತದ ಸಮಸ್ತನಾಗರಿಕರಿಗೆ 
. - . ಸ್ಥಾನಮಾನ ಮತ್ತು ಅವಕಾಶಸಮತೆಯೂ ದೊರೆಯುವಂತೆ ಮಾಡುವುದ 
ಕ್ಕಾಗಿಯೂ (ಭಾಧಾನ. ೧): ಭೂಸ್ವಾಮ್ಮದ ವಿಷಯದಲ್ಲಿ ತನ್ನ: ಸ್ಪಾನಮಾನವೇನೆಂಬ 
ಪ್ರಶ್ನೆಯನ್ನು ಕೆರಳಿಸಿತು (ಪುನರು. ೨೬೨). [ಸಂ.1 
ಸ್ನಾನಲಾಭ (ನಾ). ೧. ಸ್ಥಾನ ಅಥವಾ ಪದವಿಯ ಪ್ರಾಪ್ತಿ. ೨. [ಜೈನ] 
ನಲವತ್ತೆಂಟು ದೀಕ್ಷಾನ್ವಯಕ್ರಿಯೆಗಳಲ್ಲಿ ಮೂರನೆಯದು: ಅವತಾರ 
ವೃತ್ತಿಲಾಬ' ಸ್ಥಾನಲಾಬ' . ಉಪಯೋಗತ್ವಮೆಂಬೆಂಟುಂ ಬೆರಸು 
ಪೂರ್ಮೋಕ್ತೋಪನಯನಾದಿ ಚತ್ಪಾರಿಂಶತ್‌ ಕ್ರಿಯೆಗಳೊಡನೆ ನಾಲ್ವತ್ತೆಂಟು 
ದೀಕ್ಬಾನ್ವಯಕ್ರಿಯೆಗಳುಮಂ (ಆದಿಪು. ೧೫-೧೬ ವ). 1ಸಂ.1 


೮೭೬೨ 


ಸ್ಥಾಪನ 


ಸ್ಥಾನಶುದ್ಧಿ (ನಾ). ಐದು ವಿಧದ ಶುದ್ಧಿಗಳಲ್ಲೊಂದು: ಆತ್ಮಶುದ್ಧಿ ಸ್ಥಾನಶುದ್ಧಿ 
ದ್ರವೃಶುದ್ದಿ ಲಿಂಗಶುದ್ದಿ ಮಂತ್ರಶುದ್ದಿಗಳೆಂಬ ಪಂಚಶುದ್ದಿಗಳಂ ವಿಸ್ತರಿಸುವುದಅಲ್ಲಿ 
ಶೋಧನ ಸಮ್ಮಾರ್ಜನ ಅನುಲೇಪನ ವರ್ಣಕ ಗಂಧ ಪುಷ್ಪ ಧೂಪ ದೀಪ ಪೂಜೋಪಕರಣ 
ವಾಸ್ತುಶುದ್ದಾದಿಗಳಿಂ ಚೌಕವನಲಂಕರಿಸುವುದೇ ಸ್ಥಾನಶುದ್ಧಿ (ವಿವೇಕ ೧೦೬). (ಸಂ. 


5 |ಸ್ಥಾನಾಚಾರ್ಯ (ನಾ). ಎ ಸ್ಥಾನಪತಿ ೧: ಸಮಸ್ತಧರ್ಮಂಗಳಿವೆಲ್ಲಮಂ ನೋಡಿ 


15 


ಮಾಡುವರೆಂದಡದೇಂ ಪ್ರಸಿದ್ದರೋ ಸ್ಥಾನಾಚಾರ್ಯಲ್‌ (ಸೌಇಇ. 206, ೭೬-೪೪ ; 1118); 
ಸ್ಮಾನಾಚಾರ್ಯರಾದ ಕಾಳಾಮುಖರು . . . ಗುರುಗಳಾಗಿ ಜಂಗಮರೆಂದು ಕರೆಸಿಕೊಂಡರು 
(ನೊಳಂಬ. ೧೩೪). 1೫೦.) ` 

ಸ್ಥಾನಾಧಿಪ (ನಾ). - ಸ್ಥಾನಪತಿ ೧ : ಸ್ವಯಂಭುದೇವರ ಸ್ಥಾನಾಧಿಪರಪ್ಪ ದೇವರಾಸಿ 
ಜೀಯ್ಕರ ಸಿಷ್ಕ ವಾಮದೇವ (ಸೌಇಇ. xx. ೨೪-೨೨; 1034). ([ಸಂ.) 

ಸ್ಥಾನಿಕ (ಗು). ೧. ಒಂದು ನಿರ್ದಿಷ್ಟ ಸ್ಥಳಕ್ಕೆ ಸಂಬಂಧಿಸಿದ,- ಸೀಮಿತ 
ವಾದ: ಇಂದಿನ ಈ ಸ್ಥಾನಿಕ ರಾಜಕಾರಣಕ್ಕಾಗಿ ಬಲಿಯಾಗುವವರು ಮಧ್ಮಮವರ್ಗದ 
ಬಡಜನರು (ಅಪನಾ. ೧. (ನಾ). ೨. ದೇವಸ್ಥಾನ ಮುಂತಾದ ಸಾಮಾಜಿಕ 
ಸಂಸ್ಥೆಗಳ ಮೇಲಧಿಕಾರಿ; ಆಡಳಿತಾಧಿಕಾರಿ: ಎಆ'ಯಂಗೇಶ್ವರದ ಸ್ಥಾನಿಕ 
ಇ ಲೇಖ ಬರೆದೊಂ (ಮೈಆರಿ. ೧೯೩೮, ೬೭-೧೩; ೨೦8); ಸಿದ್ದನಾಥದೇವರ ಸ್ಥಾನಿಕ ಹಿರಿಯ 
ಸಿದ್ದಣಂಗಳ ಮಗ ಸೋವಣ್ಣಂಗೆ ಧಾರೆಯನೆಅದು ಕೊಟ್ಟೆವು (ಎಕ. ೫1, ಚಿತ್ರದು. 
೫-೧೩; 3355); ಕೌಟಿಲ್ಯನು ತನ್ನ ಅರ್ಥಶಾಸ್ತ್ರದಲ್ಲಿ ವಿವರಿಸಿರುವ ಆಡಳಿತೆಯ ಕ್ರಮದಂತೆ 
ಸಣ್ಣ ನೆಲೆವೀಡುಗಳ ಅದಿಕಾರಿಗಳು ಸ್ಥಾನಿಕರೆಂದೂ ಅವ್‌ರು ದಾರ್ಮಿಕ 
ರಾಜಕೀಯಾಧಿಕಾರಿಗಳಾಗಿದ್ದರೆಂದೂ ಸ್ಪಷ್ಟವಿದೆ (ತುಳುನಾ. ೯೮). ೩. ದೇವಸ್ಥಾನದಲ್ಲಿ 
ಪೂಜಾರಿಗೆ ಸಹಾಯಕನಾದ ಸೇವಕ: ಕಾಯವೆಂಬ ದೇಗುಲದಲ್ಲಿ ಜೀವವೆಂಬ 
ದೇಐ'ರು ಕರಣೇಂದ್ರಿಯಂಗಳೆಂಬ ಸ್ಥಾನಿಕಂ ಕೈಯಲ್ಲಿ ಪೂಜಿಸಿಕೊಂಬುದು 
ಗೊಹೇಶ್ವರಲಿಂಗಕ್ಕೆ ದೂರ (ಅವಚಂ. ೨೬೨-೧೧೯೧); ದೇವಸ್ಥಾನದ ಸೇವಕರು . . . 
ಸಾತಾನಿ, ಸ್ವಾನಿಕ, ವಾರಿಯನ್‌ (ತುಳುನಾ. ೧೭೨). ೪. ಬ್ರಾಹ್ಮಣರಲ್ಲಿ ಒಂದು ವರ್ಗ: 
ಸ್ಥಾನಿಕರು ತುಳುನಾಡಿನ ಬ್ರಾಹ್ಮಣರಲ್ಲಿ ಮೊದಲಿಗರು (ತುಳುನಾ. ೭). (ಸಂ. 

ಸ್ಥಾನಿಗ (ನಾ). ಎ ಸ್ಥಾನಿಕ ೨: ವಿಶ್ವಕರ್ಮ ಗೋತ್ರದ ಕರುವೂರೆಮ್ಟ ಪೊಟಲ 
ಸ್ನಾನಿಗ ಮಧುರೊವರುನಗಲ್ಲ ಶಾಸನಂ ಅಗಟ್ಜದು ನಿಮಿತ್ತಮಾಗೆ ಕೊಟ್ಟ ಮಣ್ನೊ 
ರ೯ಣ್ಣುಗಂ ಬೆದೆ ಉತ್ತಮ ಕ್ಷೇತ್ರಂ (ಎಕ ೧೨. ಬೆಂಗಳೂ. ೧೫೧-೬೦; 88). "ಸ್ತಾನೀಕ' 
ಪರಾ. (ಸ್ನಾನ *- - ಇಗೆ] 

ಸ್ಥಾಪಕ (ನಾ). ೧. (ದೇವರ ಮೂರ್ತಿಯನ್ನು) ಸ್ಥಾಪನೆ ಮಾಡುವವನು; 
(ವಿಗ್ರಹವನ್ನು) ಪ್ರತಿಷ್ಠೆಗೊಳಿಸುವವನು,- ನೆಲೆಗೊಳಿಸುವವನು : ಪ್ರಾಪಕ 
ಸ್ನಾಪಕ ನಿಯಾಮಕ ವ್ಯಾಪಕನು ಎಂದಟ್‌ದು ನೀ ನಿರ್ಲೇಪನಾಗಿರು (ಹಸಾರ. ೪-೨೯) : 
ಶಿಲ್ಪಿಗೆ "'ಸ್ಮಪತಿ''ಯೆಂದೂ, ಆಗಮಿಕರಿಗೆ ""ಸ್ಥಾಪಕ'ರೆಂದೂ ಆಗಮಶಾಸ್ತ್ರದಲ್ಲಿ 
ಉಲ್ಲೇಖವಿದೆ (ಭಾರದ. ೩೩). ೨. ಮತ, ಧರ್ಮ, ರಾಜ್ಯ, ಸಂಸ್ಥೆ ಮೊದಲಾದುವು 
ಗಳ ಪ್ರವರ್ತಕ, - ಆರಂಭಕಾರ : ಈ ವಿದ್ಯಾಸಂಸ್ಥೆಯ ಸ್ಥಾಪಕರು ಒಬ್ಬ ದೊಡ್ಡ 
ಶ್ರೀಮಂತರು (ಕಣ). ೩. [ನಾಟ್ಕ] ರಂಗಭೂಮಿಯ ಮೇಲ್ವಿಚಾರಕ; ಸೂತ್ರ 
ಧಾರನ ಸಹಾಯಕ: ಸೂತ್ರಧಾರನು ತನ್ನ ಸಹಾಯಕರೊಡನೆ ಪ್ರಸ್ತಾವನೆಯನ್ನು 
ನಡಸಿ ಹೋದ ಮೇಲೆ “ಸ್ಥಾಪಕ''ನೆಂಬ ಮತ್ತೊಬ್ಬನು ಬಂದು ಕವಿಚರಿತ್ರಾದಿಗಳನ್ನು 
ಹೇಳಿ ನಾಟಕವನ್ನು ಸ್ಥಾಪಿಸಬೇಕೆಂದು ಹೇಳಿದೆ; ಆದರೆ ಸ್ಥಾಪಕನು ಬರುವುದು 
ಅಪರೂಪ; ಸೂತ್ರಧಾರನೇ ಪ್ರಾಯಿಕವಾಗಿ ಅವನ ಕೆಲಸವನ್ನೂ ಮಾಡುತ್ತಾನೆ 

[ಸಂ.) 

ಸ್ಥಾಪತ್ಯ (ನಾ). ೧. ವಾಸ್ತುಶಿಲ್ಪವಿದ್ಕೆ: ಸ್ಥಾಪತ್ಯವಿಶಾರದಪದವಿಯನ್ನು ಪಡೆದ 
ನಾನು ಆಗಂತುಕವಾಗಿ ಹೆಸರು ದೆಸೆ ಕೇಳುವುದು ಅನಾಗರಿಕವೆಂದು ಬಿಟ್ಟೆ (ಗೀಚುಗೆ. ೪೦). 
೨. ಅಂತಃಪುರದ ಕಾವಲುಗಾರ; ಕಂಚುಕಿ: "'ಸೌಎದಃ, ಸೌವಿದಲ್ಲ:, 
ಸ್ಮಾಪತ್ಯಃ, ಕಂಚುಕೀ - ಈ ೪ ಸಾವಾಸಿ'' (ಹಲಾಯು. ೭೦-೨೭೩). [ಹಂ.1 


(ಸಂನಾಟ. ೨೭). 


45 [ಸ್ಥಾಪನ (ನಾ). ೧. (ದೇವರ ವಿಗ್ರಹ ಮುಂತಾದುವನ್ನು) ಸ್ಥಾಪಿಸುವಿಕೆ; 


ಪ್ರತಿಷ್ಠಾಪನೆ ಮಾಡುವಿಕೆ: ಶಿವನಂ ಭಜಿಸುತ ಅವಾಹನ ಸ್ಥಾಪನ ಸನ್ನಿಧಾನ 


ಸ್ಥಾಪನಂಗೆಯ್‌ 


ಸನ್ನಿರೋಧನ ಸಮುಖೀಕರಣಾದಿ ಮುಖ್ಯಕ್ರಿಯೆಗಳಿಂದೊಡಗೂಡಿ (ವಿವೇಕ. ೧೦೪). 
೨. ಮನಸ್ಸನ್ನು ಧ್ಯಾನದಲ್ಲಿ ನೆಲೆಗೊಳಿಸುವಿಕೆ; ಏಕಾಗ್ರತೆ. ೩. ಮನೆ; ನಿವಾಸ. 
೪. ಗರ್ಭಿಣಿಗೆ ಮಾಡುವ ಒಂದು ಸಂಸ್ಕಾರೋತ್ಸವ: "ಪುಂಸವನ' ಪರಾ. 
೫. ಅಲುಗಾಡದಂತೆ ಕಟ್ಟಿ ನಿಲ್ಲಿಸುವುದು,- ಸ್ಥಿರಗೊಳಿಸುವುದು. ೬. ಮತ, 
ಧರ್ಮ, ಸಂಸ್ಥೆ ಮುಂತಾದುವುಗಳನ್ನು ಸ್ಹಾಪಿಸುವುದು;- ನಿರ್ಮಿಸುವುದು. | $ 
|ಸಂ.1 ? i 
ಸ್ಥಾಪನಂಗೆಯ್‌ ಕ್ರಿ). ರಚಿಸು; ನಿರ್ಮಿಸು: ಅಪರದಿಗ್ಭಾಗದೊಳನ್ನಗಾರಕೇವಲಿ 
ಹುತಾಶನಕು೧ಡೆಮಂ' ಸ್ಥಾಪನಂಗೆಯ್ಲು (ಆದಿಪು. ೧೬-೫೨ ವ). [ಸ್ಥಾಪನ  ಕೆಯ್‌ | 
ಸ್ಥಾಪನವಡೆ (ಕ್ರಿ). ಸ್ನಾಪಿಸಲ್ಪಡು: ಓಪಳ ಗುರುಕುಚಯುಗಳವ ಪ್ಷೂಡ್ರೇಕ್ನುಚಾಪ | 
ಕಣ್ಣಿಟ್ಟು ನಿಟ್ಟಿಸಲು ಸ್ವಾಪನವಡೆದಿರ್ದ ಬಾಲೇಂದುಗೆಅ* ಸುಸ್ತರೂಪವಾಗಿರ್ದುದೇನೆಂಬೆ | 10 
(ಮೋಹ. ೧೬-೫೨ ವ). (ಸ್ಥಾಪನ 4 ಪಡೆ] 
ಸ್ಥಾಪನಾಚಾರ್ಯ (ನಾ). ನೆಲೆಗೊಳಿಸಿದ ಹಿರಿಯ ವ್ಯಕ್ತಿ; ಪ್ರತಿಷ್ಠಾಪನೆ ಮಾಡಿದ | 
ಮಹಾತ್ಮ : ಪಾಂಡವಸ್ಥಾಪನಾಚಾರ್ಯನೆಂದು ಧರೆಯುಳ್ಳನ್ನೆಗಂ ಜನಮಾಡದಿರ್ದಪುದೆ | 
(ಜೈಮಿಭಾ. ೨ ೫೩). (ಸಂ. ಸ 
ಸ್ಥಾಪನೆ (ನಾ). - ಸ್ಥಾಪನ ೧: ಹೊಸದೇವಾಲಯದಲ್ಲಿ ಅವರು ಲಕ್ಷ್ಮಿಯ | 15 
ವಿಗ್ರಹವನ್ನು ಸ್ಥಾಪನೆ ಮಾಡಿದರು (ರೂಢಿ). (ಸಂ. ಸ್ಮಾಪನಾ। | 
ಸ್ಥಾಪಿತ (ಗು). ೧. ವಿಗ್ರಹ, ಕಟ್ಟಡ ಮೊದಲಾದುವುಗಳಂತೆ ನಿರ್ಮಿಸಿ 
ನಿಲ್ಲಿಸಿದ; ಪ್ರತಿಷ್ಠಾಪಿಸಿದ. ೨. ನೆಲೆಗೊಳಿಸಿದ; ಬಭದ್ರಪಡಿಸಿದ. 
೩. ನಿಯಮಿಸಿದ ; ನೇಮಕ ಮಾಡಿದ. ೪. ನಿರ್ಧರಿಸಿದ ; ತೀರ್ಮಾನ ಮಾಡಿದ. 
೫. ಮದುವೆಯಾದ; ವಿವಾಹವಾದ. ೬. ಅಚಲವಾದ ; ಸ್ಥಿರವಾಧ. (ನಾ). 
೭. ಪ್ರತಿಷ್ಠಿತವಾದುದು; ನೆಲೆಗೊಳಿಸಲ್ಪಟ್ಟುದು: ಧರ್ಮಾರ್ಥಕಾಮವಿಮೋಕ್ಸ 
ದೀಪಿಸಮಾರ್ಗ ಸಂತತಲಕ್ಷಣಸ್ಥಾಪಿತಸಮುನ್ನತಮಹಿಮ ಸಿತಕೀರ್ತಿ (ಬಸವು. ೪೬-೩). 
[ಸಂ.| 
ಸ್ಲಾಪಿಸು (ಕ್ರಿ). ೧. ಪ್ರವರ್ತಿಸು; ನಿರ್ಮಿಸು: ಈ ಸಾಹಿತ್ಯದ ಹೊಸ ಮನುಗಳು 
ಈ ಯುಗದಲ್ಲಿ ಹೊಸ್ಸ ಮನ್ವಂತರವನ್ನು ಸ್ಥಾಪಿಸಿದರು (ಸಾಹಿಸ. ೧). ೨. ಮಂಡಿಸು; 
ನಿರೂಪಿಸು: ಈ ಕೃತಿ ಅನುಭವಾಮೃತದ ಮಾದರಿಯಲ್ಲಿ ಅದನ್ನನುಸರಿಸಿ | 
ಅನುಕರಿಸಿ ರಚಿತವಾದುದಲ್ಲವೆಂದು ಸ್ಥಾಪಿಸುವುದು (ಜಗದಾ. ೩). ೩. ಇಡು ; ಇರಿಸು: | 
ಸ್ಥಾಪಿಸು. ನ್ಮಾಸಕರಣೇ'' (ಶಮಧಾ?); ನೆಗಬ್ಬ ಡಾಳಪ್ರಿಯನೊಳ್‌ ಸಂಗತಗುಣ 
ನಸಿಲತೆಯನಸುಂಗೊಳೆ ಭುಜವಿಜಯಗರ್ವದಿಂ ಸ್ಥಾಪಿಸಿದಂ (ಪಂಪಭಾ. ೧-೩೮). | 
೪. ನೆಲೆಗೊಳಿಸು; ಪ್ರತಿಷ್ಠಾಪಿಸು; ಸ್ಥಾ ಪನೆಮಾಡು: ಬಾಬಠನು ಹಿಂದೂಸ್ತಾನ |30 ; 
ದಲ್ಲಿ ವೊಗಲ್‌ ಸಾಮ್ರಾಜ್ಯವನ್ನು ಸ್ಮಾಪಿಸಿದನು (ರೂಢಿ). (ಸ್ಥಾಪನ * - ಇಸ್ಬು। 
ಸ್ಮಾಪ್ಶ (ಗು). ೧. ಇಡಬೇಕಾದ; ನಿಕ್ಷೇಪ ಮಾಡಬೇಕಾದ. ೨. ಸ್ಥಾಪಿಸ | 
ಬೇಕಾದ; ನೆಲೆಗೊಳಿಸಬೇಕಾದ. ೩. ನಿಯಮಿಸಬೇಕಾದ. ೪. ಮುಚ್ಚಿಡ 
ಬೇಕಾದ. (ನಾ). ೫. ಇರವು; ನಿಕ್ಷೇಪ: ಪರುಷದ ಗಿರಿಯಲ್ಲಿ ಕಬ್ಬುನದ 
ಮೊರಡೆ ಉಂಟೇ ಕ್ಷೀರದ ಶರಧಿಯಲ್ಲಿ ಕ್ಲಾರಜಲ ಸ್ಥ್ವಾಪ್ಕ ಉಂಟೇ (ಮೋಳಿಮಾ. 
೧೪೧ ೬೭). ೬. ಜೋಡಣೆ ; ಕೂಡಿಸುವಿಕೆ: ಹೊತ್ತು ಹೊತ್ತಿಗೆ ಕಿಚ್ಚನೆ ಬರಿಸಿದರೆ 
ತಲೆ ಉರಿದುದೆಂದು ಹೊತ್ತುಹೊತ್ತಿಗೆ ಪ್ರಾಣಕ್ಕೆ ಪ್ರಸಾದವ ಸ್ಥಾಪ್ಕವ ಮಾಡಿ . . . 
ಮಹಾಬೆಳಗಿನಲಿ ಬಯಲಾದರು ಕಾಣಾ (ಲಂಗವ. ಕ. ೬೭-೬೨); ಕುರುಡನ ಮುಂಡಕ್ಕೆ 
ಹಳವನ ಶಿರವ ಸ್ಥಾಪ್ಮವ ಮಾಡಿದರಯ್ಕಾ (ಸರ್ವವ. ೧೯೯-೯೧೧). ೭. ಪ್ರತಿಷ್ಠಾಪನೆ; 
ಸ್ಟಾಪನೆ: ರಾಮನಾಥನನರ್ಚಿಸನೆ ಲಕ್ಷ್ಮೀಮನೋಹರನೊಬಿದು ದುಗ್ಡಾರಾಮದೊಳು 
ದ್ವಾರಾವತಿಯೊಳುಂ ಸ್ಮಾಪ್ಮವಂ ಮಾಡಿ (ಬಸಪು. ೫೪-೬೩). ೮. ಸ್ಥಾಪಿತವಾದುದು; 
ಭದ್ರವಾಗಿ ನೆಲೆಸಿದುದು: ಊರ ಮುಂದಕೆ ಹೋಗಲೊಡನಾ . . . ಊರ 
ಶಿವಭವವಂಗಳಾ ಸ್ಥಾಪ್ಕೋರುಲಿಂಗಂಗಳು ಸ್ವಯಂಭೂಚಾರುಲಿಂಗವು ತಮ್ಮ 
ನಿಜಪೀಠಂಗಳಿಂದಗಲ್ಲು (ಬಸಪು ೫೭-೪೨). ೯. ದೇವತಾವಿಗ್ರಹ. ೧೦. ಲಂಗರು; 
ಬೀಳ್ಗುಂಡು: "'ನಂಗಲ್ಲು ಸ್ವಾಪ್ಮಮಕ್ಕುಂ'' (ಮಂಗರಾ. ೧೨೦-೪). (ಸಂ.] 
ಸ್ಥಾಯಿ (ಗು). ೧. ನಿಲ್ಲುವ ; ನಿಂತಿರುವ. ೨. ಉಳಿಯುವ ; ಶಾಶ್ವತವಾಗಿರುವ. 


20 


| 


25 


35 


40 


ಕ 


ಗೆ 


45 


ಲ೭೬೩ 


ಸ್ಲಾವರ 
ಆ 


| ೩. ವಾಸವಾಗಿರುವ; ನೆಲಸಿರುವ. ೪. ಸ್ಥಿರಮಾದ; ನಲೆಗೊಂಡ. (ನಾ). 
೫. ಶಾಶ್ವತವಾದುದು; ಅಮರವಾದುದು: "“ಕಲ್ದಾಂತರಸ್ವಾಯಿ' ಪರಾ. 
೬. ಸ್ಟಿರವಾಗಿರುವುದು; ಕಾಯಂ: ಅಲ್ಲಿ ಯಿಯಾಗಿ ವಾಸಿಸುವುದಕ್ಕೆ 
ಅಗತ್ಯವಾದ ಸೌಕರ್ಯಗಳನ್ನು ಒದಗಿಸಬೇಕು (ಜಸುಖೊ. ಇಲ) ೭. ಸ್ವರದ 


ಇನ್‌ ಸು 
ಎ ಸ್ತಾಃ 


ತೀವ್ರತೆಯ ಮಟ್ಟ: ಲೋಹಬಿಲ್ಲೆಯು ನಾದದ ಗುಣ ಮತ್ತು ಸ್ಥಾಯಿಗಮಸಾರವ 
ಕಂಪಿಸುವಂತೆ ಉದನ್ನು ಜಾಗರೂಕತೆಯಿಂದ ರಚಿಸಿರುತ್ತಾರೆ ಲ 
ಆ. ಎ ಸ್ಥಾಯಿಭಾವ : ಔಚಿತ್ಯದಿಂದ ಪ್ರವೃತ್ತವಾದ ಚಿತ್ತವೃತ್ತಿಗಳಲ್ಲಿ ಸ್ಥಾಯಿಗಳು 
ಅಸ್ಟಾದ್ಮವಾದರೆ 'ರಸ' (ಧ್ವನ್ನಲೋ. ೧. ಅಟಟ). ಒಂದು ಭಾವ ಸ್ಟಾಯಿಯೇ ಸಂಚಾರಿಸೇ 
ಎಂಬುದನ್ನು ಸರಿಯಾಗಿ ನಿರ್ಧರಿಸಲು ಸನ್ನಿವೇಶದ ಪರಿಜ್ಞಾನ ಅವಶ್ಯಕ (ಭಾಲಿ, ಒಳಳ). 
೯. [ಸಂಗೀತ] ""ಆರೋಹಣ ಮತ್ತು ಅವರೋಹಣಕ್ಕೆ ಸುಲಭವಾಗಿ ಹೊಂದಿ 
ಬರುವ ಸಪ್ತಸ್ವರಸಮೂಹಕ್ಕೆ ಸ್ಥಾಯಿ ಎಂದು ಹೆಸದು'' .ಇಇಗಿಟಿಂ. ಇ": 
ಸ್ಥಾಯಿ ಸಂಚಾರಿಗಳ ಸರಿಗಮಪಧನಿಯ ಸರದಾಯುತದ ಶುದ್ಧ ಸಂಕೀರ್ಣಸಾಳೆಗದ 
ಪೂರಾಯತ ಸುತಾನಂಗಳಂ . . . ಗೇಯರಸವೊಸರೆ ಪಾಡಿದರವರ್‌ («ಜಚೈಮಿಜು 
೨೧-೫೮). "ಶ್ರಿಸ್ವಾಯಿ' ಪರಾ. (ಸಂ. ಸ್ಟಾಯಿನ್‌! 

ಸ್ಥಾಯಿಭಾವ (ನಾ). [ಕಾವ್ಯಮಾ] ಮನುಷ್ಮನಲ್ಲಿ ಜಾಗೃತವಾಗಿ ಅಥವಾ 
ಸುಪ್ತವಾಗಿ ಯಾವಾಗಲೂ ಇರತಕ್ಕ ಎಂಟು (ಅಥವಾ ಕೆಲವರ ಮೇರೆಗೆ 
ಒಂಬತ್ತು) ಬಗೆಯ ಚಿತ್ತವೃತ್ತಿ ಅಥವಾ ಭಾವ: ರತಿ ಪರಿಹಾಸಂ ಶೋಕೋಬ್ಲ 
ತಮುತ್ಸಾಹಂ ಭಯಂ ಪ್ರಕೋಪಂ ವಜುಗುಪ್ಸತೆ ವಿಸ್ಮಯಾಶಯತ್ವಂ ಪ್ರತಿನಿಯತೆ 
ಸ್ಮಾಯಿಭಾವಮಿವು ತಾಮಕ್ಕುಂ(ಕಾವ್ಮಾವ. ೭೯೪): ರತಿ ಪರಿಹಾಸಂ ಶೋಕೋದ್ಗತಮುತ್ತಾಹಂ 
ಪ್ರಕೋಪ ವಿಸ್ಮಯ ಭಯ ಸಂತತಿ ವಿಜುಗುಪೃತೆಯೆಂದುನ್ನತಿ ವಡೆಗುಂ ಸ್ಮಾಯುಭಾನ್‌ 
ಮೊಪ್ಪುವ ಶಮಮುಂ (ರಸರ. ೧-೭). ಸಂ. 

ಸ್ಥಾಯಿಭಾವಕ (ನಾ). ಎ ಸ್ಥಾಯಿಭಾವ: ಶೃಂಗಾರಾದಿಗಳಪ್ಪೊಂಬತ್ತುಂ ರಸಂ 
ಗಳುಮನೆಂಟುಂ ಸ್ಥಾಯಾಔಯಿತಭಾವಕಂಗಳುಮಂ ( ಚಿಪು 7-೬೦ ವ). ಸಂ.) 

ಸ್ನಾಯಾಸಮಿತಿ (ನಾ). ಒಂದು ಸಂಘದಿಂದ ನಿಯಾಮಕವಾಗಿ ಆ ಸಂಘದ 
ಜೀವಮಾನದಲ್ಲಿ ಕಾರ್ಯಾಲೋಚನೆಗೆ ಸಿದ್ಧವಾಗಿರುವ ಸಮಿತಿ; ಸಿದ್ಧಸಮಿತಿ: 
ಆರ್ಥಿಕ-ಸಾಮಾಜಿಕ ಸಭೆಯ ಒಂದು ಸ್ವಾಯಾಸಮಿತಿ (Standing 0101812೮) ಆದ 
ತಾಂತ್ರಿಕಸಹಾಯಸಮಿತಿಗೆ ವರದಿಗಳನ್ನು ಸಲ್ಲಿಸುವುದು (ಅಂತಸಂ. ೨೦). 

[ವ ಸಂ. ಸ್ಥಾಯಿಸಮಿತಿ) 

ಸ್ಥಾಲಿ, ಸ್ಥಾಳಿ (ನಾ). ೧. ಮಣ್ಣಿನ ಪಾತ್ರೆ : ಮಡಕೆ. ೨. ಅಡುಗೆಗೆ ಬಳಸುವ 
ಪಾತ್ರೆ : ""ಪಾತ್ರಂ ಭಾಂಡಂ ಸ್ಮಾಲಿಯಮತ್ರಂ ಭಾಜನಮೆನಿಕ್ಕುಂ'' (ದಸ್ತ್ರುಕೋ. ೪೯: ೨೬) 
೩. ಸೋಮರಸವನ್ನು ತಯಾರಿಸುವಾಗ ಬಳಸುವ ಒಂದು ವಿಶಿಷ್ಟವಾದ 
ಪಾತ್ರೆ. ೪. ಲೋಹದ ಗುಂಡನೆಯ ಸಣ್ಣ ಪಾತ್ರೆ: ಅವರು ಪ್ರತಿಬನವೂ ತಾಮ್ರದ 
ಸ್ಥಾಲಿಯಲ್ಲಿ ನೀರು ಕುಡಿಯುತ್ತಾರೆ (ರೂಢ). ಸ್ಥಾಳಿ: ೧. ''ಉಖಾ, ಸ್ಟಾಳೀ . .. 
ಕುಂಡಂ- ೬ ಮಡಕೆ'' (ಹಲಾಯ.. 4೨ ೧೯). 


ತೆ 


ಇ NS 
೬ರ 1, 


ಬಿಬಸ 


[ಸಂ. ಸ್ತಾಲೀ॥ 

ಸ್ಥಾಲೀಪಾಕ (ನಾ). ಪ್ರತಿಪರ್ವಕಾಲದಲ್ಲಿ ಗೃಹಸ್ಥನು ಔಪಾಸನಾಗ್ನಿಯಲ್ಲಿ 
ಚರುವನ್ನು ಬೇಯಿಸುವ ಕರ್ಮ: ಇನ್ನು ಬರುವ ಪ್ರತಿವದೆಯ ಸ್ಲಾಲೀಪಾಕವಾದ 
ಮೇಲೆ ಇಲ್ಲಿಂದ ಹೊರಡುವೆನು (ನಡೆದಾ. ॥. ೧೪೫೦); ದಂಪತಿಗಳ ಪ್ರೇಮವು 
ದೃಢವಾಗಿರಲೆಂದು ಸ್ವಾಲೀಪಾಕವನ್ನು ಮಾಡಿದಲು (ಮಹಾಣ. ೬೬). (ಸಂ.। 

ಸ್ಥಾಲೀಪುಲಾಕನ್ಮಾಯ (ನಾ). [ತರ್ಕ] ಲೌಕಿಕನ್ಮಾಯಗಳಲ್ಲಿ ಒಂದು. ೫ 
ಬೇಯಲಿಟ್ಟಿರುವ ಪಾತ್ರೆಯಲ್ಲಿ ಒಂದು ಕಾಳು ಬೆಂಬದ್ದರೆ ಎಲ್ಲ ಕಾಳೂ 
ಬೆಂದಿರುತ್ತವೆಯೆಂದು ನಿರ್ಧರಿಸುವಂತೆ ಏಕಾವಶವನ್ನು ಪರೀಕ್ಷಿಸಿ ಸಮೂಹದ 
ಯೋಗ್ಯತೆಯನ್ನು ನಿರ್ಣಯಿಸುವ ನ್ಮಾಯ : ಸ್ಥಾಲೀಪುಲಾಕನ್ಮಾಯದಂದ ಕೆಲವೇ 


ಶ್ರುತಿಯುಕ್ತಿಗಳನ್ನು ಈ ಚಿಕ್ಕಲೇಖನದಲ್ಲಿ ಉದಾಹಲಸಿದೆ (ಭಾರದ. :೬೮), ಸಂ.) 


ಸ್ಥಾವರ (ಗು). ೧. ಸ್ಹಿರವಾಗಿ ಒಂದೇ ಕಡೆ ಇರುವ; ಚಲನೆಯಿಲ್ಲದ; 


ನಿಶ್ಚಲವಾದ. ೨. ಅಚೇತನವಾದ; ಜಡವಾದೆ. ೩. ಸ್ಥಿರವಾದ; 
ಶಾಶ್ವತವಾದ. (ನಾ). ೪. ಚಲನಶಕ್ತಿಯಿಲ್ಲದೆ ಇದ್ದಲ್ಲಿಯ ಇರುವ ಬೆಟ್ಟ, 


ಸ್ಥಾವರತೆ ೮೭೬೪ ಸ್ಥಿತಿ 


ಭೂಮಿ, ಮರ ಮುಂತಾದುವು: ಸಚರ ಸ್ಥಾವರಕೆಲ್ಲ ಸರ್ವಸುಖದು:ಖಂಗಳ್‌ | | ಚೀನಾಂಶುಕರುಚಿರಂಗಳುಂ ಉನ್ನದ್ದ ವಿವಿಧಮಣಿದರ್ಪಣಧ್ವಜಂಗಳುಂ . . . ಅಪ್ಪ 
ಸಮಾನಂಗಳ್‌ (ಸೋಮೇಶ. ೯೯): ಜಂಗಮಕೆ ಸ್ವಾವರಕೆ ಚೈತನ್ಮಾಂಗರಕ್ಷನು . .. ಪರಕರವಸ್ತು ತೋರಣಂಗಳನೆ ನುಗುಳುತ್ತುಂ (ಅದಿಪು ೪-೫೮ ವ). ೫. ನೀರು ಮೊದಲಾದ ದ್ರವ್ಯಗಳ 
ತಾನೀತ (ಕುವ್ಮಾಉ. ೯-೭೦); ಕೆಲಬಲನ ಶನ ಸಂಗಮಂ ಕಂಡುಂ ಕಾಣದಂತಿರೆ ಮೇಲೆ ಏಳುವ ಗುಳ್ಳೆ ; ಬುದ್ಭುದ. ೬. (ಕುದುರೆಯ ಗೌಸು ಇತ್ಮಾದಿ 
ಕಣ್ಮಜಯಾದುವು «ರಾಮುಶ್ಚ. ೩೦-9). ೫. ಮನೆ, ಹೊಲ ಮುಂತಾದ ಸ್ಥಿರಾಸ್ತಿ. ಅಲಂಕಾರಸಾಮಗ್ರಿಯ ಮೇಲಿರುವ) ಬುದ್ಭುದಾಕಾರದ ಆಭರಣ. ಸಂ.) 


೬. ಒಂದು ಬಗೆಯ ಏಷ. ೩. (ವೀಶೈ] ಲಿಂಗದ ಎರಡು ಎಧಗಳಲ್ಲಿ ಒಂದು; | ೨ [ಸ್ಥಾ ಸ್ನು (ಗು). ೧. ಅಚಲವಾದ ; ಹರವಾದ ೨. ಶಾಶ್ಚತಬಾದ; ನಿತ್ಯವಾದ. 
ದೇವಾಲಯಗಳಲ್ಲಿ ಪ್ರತಿಷ್ಠಿತವಾದ ಲಿಂಗ : ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿಎಲ್ಲ | K (ನಾ). ೩. ಅಚಲವಾಗಿರುವವನು : "“ಸ್ಟಾಸ್ಸುಃ ಸ್ಥಿರತರಃ, ಸ್ವೇಯಾನ್‌-೩ 
"ಬಸವ. ೮೨೦). ೮. [ಜೈನ] ಏಕೇಂದ್ರಿಯಚೀಪ; ಇದ್ದ ಸ್ಥಳವನ್ನು ಬಟ್ಟು, |. ಬಹುಕಾಲದವರೆಗೂ ಚಲನೆಯಿಲ್ಲದೆ ಸ್ಥಿರವಾಗಿ ಇರುವರಥದನು'' (ಸದ್ದಾತ. ೩೪೨). 
ಚಲಿಸಲಾರದ ಜೀವ: ತ್ರಸಂಗಳುಂ ಸ್ನಾವರಂಗಳಪ್ಪುವು (ತತೃಪ್ರ. 7೨): | | ೪. ಚಲಿಸಲಾರದುದು; ಸ್ಥಾವರ: ನರರಂ ರಾಕ್ಷಸರಂ . . . ಅಪ್ಸರೋಬ್ಯಂದಮಂ 
ಜೀವಾತ್ಮದುಗಳಿಗೆ ಅವರವರ ಕರ್ಮಾಧೀನವಾಗಿ ಬರುವ ದೇಹವನ್ನು ದೇವ, ಮನುಷ್ಯ, | ತರದಿಂ ನಿರ್ಮಸಿಯವ್ಯಯವ್ಮಯಮೆನಿಪ್ಪಾ ಸ್ನಾಸ್ನುವಂ ಜಂಗಮೋತ್ಕರಮಂ ಕಲ್ಪಿಸಿದಂ 
ತಿರ್ಯಕ್‌, ಸ್ಥಾವರವೆಂದು ಸಾಮಾನವಾಗಿ ನಾಲ್ಕು ಪ್ರಕಾರ ಪುರಾಣಗಳಲ್ಲಿ [10 `ಸರೋರುಹಭವಂ ವಿಜ್ಞಾನಸಂಪತ್ತಿಯಿಂ (ಎಷ್ಟುಪು. ೧-೧-೨೪೦). ೫. ಮರ; ವೃಕ್ಷ. 


ವಿಭಾಗಮಾಡಿರುತ್ತಾರೆ . . . ಸ್ವಾವರವೆಂದರೆ ವೃಕ್ಷ ಗುಲ್ಮಲತೆ ಮೊದಲಾದುವು | (ಸಂ.) 

(ಹಿಎದಸಾ. ೧೪). ೯. ಏಕೇಂದ್ರಿಯಜನ್ಮ ಕ್ಕೆ ಕಾರಣವಾದ ನಾಮಪ್ರಕೃತಿ: ನಿದ್ರಾ | ಸ್ನಾಳಿ "ಸ್ವಾಲಿ' ನೋ. 

ನಿದ್ರಾ . . . ಸ್ಥಾವರ ಸಾಧಾರಣ ಸೂಕ್ಷ್ಮಂಗಳಿಂಬ ಪದಿನಾಲುಂ ಕರ್ಮಪ್ರಕೃತಿಗಳಂ | ಸ್ಥಿತ (ಗು). ೧. ನಿಂತುಕೊಂಡ; ನಿಂತಿರುವ. ೨. ಎದ್ದುನಿಂತ; ಮೇಲೆದ್ದ. 
RS ಕಿಡಿಸಿ (ಆದಿವು. ೧೮-೧೪ ವ) ; ಸ್ಥಾವರ ಸೂಕ್ಷ್ಮ ಅಪರಿಯಾಪ್ತ ಸಾಧಾರಣ ಶರೀರ ೩. ಇರುವ; ನೆಲಸಿದ: ದಂತೋತ್ವ್ಸಂಗಸ್ಥಿತ ಜಯಕಾಂತೆಗೆ ಚೆಲ್ಪಾಗೆ ಪಿಡಿದ 


| 
ಅಸ್ಲಿರ. . . ಅಯಶಸ್ಕೀರ್ತಿ ನಮಾ ನಾಮಕರ್ಮದುತ್ತರಪ್ರಕೃತಿಗಳು 15] ಸೀಗುರಿಗಳಿವೆಂಬಂತೆವೂಲೆಸೆದುವು . . . ಎಅಗಿ ಸುಳಿವ ಮದಮಧುಪಂಗಳ್‌ 
FASS ನೂಜುಮೂಜುಂ ಮೇಣಪ್ಪುವು (ಗೊಮ್ಮಸಾ. ೪-೨). [ಸಂ.) | (ಅಬಪು ೧೨-೬೦). ೪. ಸ್ಥಿರವಾದ; ಚಂಚಲವಲ್ಲದ: "ಸ್ಥಿತಪ್ರಜ್ಞ' ಪರಾ. 
ಸ್ಥಾವರತೆ (ನಾ). ನಿಶ್ಚಲವಾಗಿ ನಿಂತಿರುವಿಕೆ ; ಸ್ಥಿರತೆ : ಅದನ್ನು "ಮನೆ'ಯಂದು | | ೫. ಶಾಶ್ವತವಾದ; ನಿತ್ಯವಾದ. ೬. ನಿರ್ಣೀತವಾದ; ಸ್ಥಾಪಿತವಾದ. 
ಕರೆಯುತ್ತಿದ್ದರು ಅಷ್ಟೇ. ಆ ಹೆಸರಿಗೆ ಅದಕ್ಕಿದ್ದ ಹಕ್ಕು ಎಂದರೆ-ತಡಿಕೆಗೋಡೆಗೆ ಬದಲಾಗಿ | ೭. ಸಮಾಪದಲ್ಲಿ ಇರುವ; ಕೈಗೆಟುಕುವ. ಆ. ಪ್ರತಿಜ್ಞೆಗೆ ಬದ್ಧನಾದ. 

1 


ಅದಕ್ಕಿದ್ದ ಮಣ್ಣಿನ ಗೋಡೆಗಳು ಮತ್ತು ಅದರ ಸ್ಥಾವರತೆ (ಮಲವ. ೬೭೦). ೯. ಉಂಟಾದ; ಸಂಭವಿಸಿದ. (ನಾ). ೧೦. ಇಡಲ್ಪಟ್ಟುದು; ಸ್ಥಾಪಿತ 


(ಸಂ. ಸ್ಥಾವರತಾ। 20: ವಾದುದು; ಇರಿಸಿದುದು: ಮಧ್ಯ್ಕಾಂತಸ್ಥಿತಮಾಗಿ ಬೆಳಪುದಟ್‌ಗೆ ದೀಪಕಮಕ್ಕುಂ 
ಸ್ಥಾವರನಾಮಕರ್ಮ (ನಾ).ವ ಸ್ಥಾವರ ೯: ಸ್ಥಾವರನಾಮಕರ್ಬುಪಾಕಾಧೀನಂಗಳ್‌ | (ಕಾವ್ಕಾವ. ೬೪೨). ೧೧. ಉಳಿಕೆ; ಬಾಕಿ; ಕೊರತೆಯಾಗಿರುವ ಹಣದ ಮೊತ್ತ: 
ಸ್ಲಾವರಂಗಳ್‌ (ಅದಿಚ್ರ. ೧೮ ೬೧ ವ); ಸ್ಥಾವರನಾಮಕರ್ಮ - ಈ ಪ್ರಕೃತಿಯ ಉದಯದಿಂದ ಸಂದಾಯಮಂ ಬೀಯದೊಳಗೆ ಕಳೆವನಿತಕ್ಕೆ ಐದುಕೋಟಿ ಸ್ಥಿತವನೊಳಗೆ ಗಣಕರ್‌ 
ಪೃಥ್ವೀ, ಜಲ, ತೇಜ, ವಾಯು, ವನಸ್ಪತಿಕಾಯಗಳಲ್ಲಿ ಏಕೇಂದ್ರಿಯಜೀವವಾಗಿ ಕಂಡು (ಬಸರ. ೫-೮೯). ೧೨. [ಕಾಮಶಾ] ಒಂದು ಬಗೆಯ ರಶಿಬಂಧ; 
ಜನಿಸುವುದು (ಜೈನಪ. ೩೭೬).  [ಸಂ. ಸ್ನಾವರನಾಮಕರ್ಮನ್‌। ಸ್ಥಿತರತಿ: ನಿಂದು ನೆರೆಯಲ£ಲಾತಿ ಸ್ಥಿತಂ (ಜನವ. ೯-೬). (ಸಂ.] 
ಸ್ಥಾವರಲಿಂಗ (ನಾ). ದೇವಸ್ಥಾನ ಮೊದಲಾದ ಕಡೆಗಳಲ್ಲಿ ಪೂಜೆಗಾಗಿ |2 | ಸ್ಥಿತಪ್ರಜ್ಞ (ಗು). ೧. ಸ್ಥಿರವಾದ ಬುದ್ಧಿಯುಳ್ಳ; ದೃಢನಿರ್ಣಯವುಳ್ಳ. 
ಪ್ರತಿಷ್ಠಿತವಾದ ಶಿವಲಿಂಗ: ಅಂಗದ ಮೇಲೆ ಲಿಂಗದೇವನಿರ್ದಂತೆ ಇತರ (ನಾ). ೨. ಪ್ರಪಂಚದ ಎಲ್ಲ ಆಗುಹೋಗುಗಳನ್ನು ಸಮಭಾವದಿಂದ, 
ಸ್ವಾವರಲಿಂಗಕ್ಕೆ ಹೋಗಿ ಹೋಗಿ ದೇವರ ಕಂಡೆನೆಂದು ಆಲ್‌ವುತಿಪ್ಪ ಸಲೆ ಮನುಜರು | 'ನಿರ್ವಿಕಾರವಾಗಿ ಗಣಿಸುವವನು; ಸೋಲು-ಗೆಲವು, ಸುಖ-ದುಃಖ 
ಗಳಿಗೆ ಉಪದೇಶ ಮಾಡುವ ಗುರುವಿಂಗೆ ಪುಣ್ಮದ ಬಟ್ಟೆಯ ಕೊಡ ಉರಿಲಿಂಗತಂದೆ ಮೊದಲಾದುವನ್ನು ಸಮಚಿತ್ತನಾಗಿ ಸ್ವೀಕರಿಸುವ ದೃಢಚತ್ತವುಳ್ಳವನು: 
(ವಚಸಂ. ೩೬೨-೧೩೯) ; ಶುದ್ಧಶೈವವು ಸ್ವಾವರಲಿಂಗವನ್ನು ಪೂಜಿಸಿದರೆ ವೀರಶೈವವು ಮನಸ್ಸಿನಲ್ಲಿ ಹುಟ್ಟುವ ಎಲ್ಲ ಕಾಮವಾಸನೆಗಳನ್ನು ತ್ಮಾಗಮಾಡಿ, ಯಾವಾಗ ತನ್ನ 
“ಇಷ್ಟಲಿಂಗವನ್ನು ಪೂಜಿಸುತ್ತದೆ (ಶೂನ್ಮಕು. ೩). !ಸಂ.) ೫ |- ಮೂಲಕ ತನ್ನಲ್ಲಿಯೇ ತೃಪ್ತಿ ಹೊಂದಿರುತ್ತಾನೋ ಆಗ ಅವನು ಸ್ಥಿತಪ್ರಜ್ಞನೆನಿಸಿ 
ಸ್ಥಾವರವಿಷ (ನಾ). ಸಸ್ಮಮೂಲವಾದ ವಿಷ : ವಿಷ ಮೂಜು ತೆಅ-ಸ್ಥಾವರವಿಷ, | | ಕೊಳ್ಳುತ್ತಾನೆ (ಅನಾಸ. ೧೧); ಸುಖವನ್ನೂ ದುಃಖವನ್ನೂ ಮನಸ್ಸಿನ ಸಮಭಾವದಿಂದಲೇ 
ಜಂಗಮವಿಷ, ಕೃತ್ರಿಮವಿಷಮೆಂದು. ಆವುದೊಂದು ಎಷ ಗೆಣಸು, ಗೆಂಡೆಬೇರುಗಳಿಂದ | ಕಾಣುವ ಸ್ವಿತಪ್ರಜ್ಞನ ಸ್ಥಿತಿ ನನಗೆ ಸಾಧ್ಯವಿಲ್ಲ (ಶಾಂತಲಾ. ೨೮). (ಸಂ. 
ಉಂಟಾಗುತಲಿರೆ ಅದು ಸ್ಥಾವರವಿಷವೆನಿಸಿಕೊಂಬುದು (ವೈದ್ಯಸಾ. ॥, ೧೬೫). (ಸಂ.) ಸ್ಥಿತಪ್ರಜ್ಞೆ (ನಾ). ಸುಖದುಃಖ, ಲಾಭಾಲಾಭ ಮೊದಲಾದುವನ್ನು 
ಸ್ಥಾವಿರ (ನಾ). ಮುಪ್ಪು ; ವಾರ್ಧಕ್ಕ : ""ಸ್ಮಾವಿರಂ, ವೃದ್ಧತ್ವಂ - ೨. . . ಮುದಿತನ, ಸಮಭಾವದಿಂದ ಕಾಣುವ ಚಿತ್ತಸ್ವೈರ್ಯ : ಸುಖದುಃಖಗಳಾಚೆಗಿನ ರಾಜ್ಯದಲ್ಲಿ 
ಮುಪ್ಪು'' (ಸಬ್ಬಾಂತಿ. ೧೬೯). [ಸಂ.] 35 | ನಿಂತ ಯೋಗಸ್ತನ ಹಾಗೆ ಸ್ಥಿತಪ್ರಜ್ಞೆಯಿಂದ . . . ಅಕ್ಕನು ತನ್ನನ್ನು ನೋಡುತ್ತಿರುವಂತೆ 
ಸ್ಥಾಸಕ (ನಾ). ೧. ಗಂಧ ಮೊದಲಾದ ಸುವಾಸನೆಯ ದ್ರವ್ಯಗಳನ್ನು ದೇಹಕ್ಕೆ ನರಹಲಗೆನಿಸಿತು (ಸಮಜೀ. ೨೨೩). [ಸಂ. ಸ್ಮಿತಪ್ರಚ್ಞಾ) 


ಅನುಲೇಪಿಸುವುದು : ಅಲೆವ ತೆರೆಗಳ್‌ ಮೆಲ್ಬಂ ಬವರಿಸಿ ಸೋಂಕುತ್ತುಂ ಕಳೆದುವು ಸ್ಥಿತರತಿ (ನಾ). [ಕಾಮಶಾ। ಒಂದು ಬಗೆಯ ರತಿಬಂಧ : ಈರ್ವರೂ ಕೋಲಿನಂತೆ 
ಘನಕುಚಕಳಶಕುಂಕುಮಸ್ವಾಸಕಮಂ (ಆದಿಪು. ೧೧-೧೪೧) : ಬೆಳ್ಹಾವರೆವೂಗಳಿವನ್ನ ನಿಂದಿರ್ದು ರಮಿಸಿದೊಡೆ ಸ್ಹಿತರತಿ (ಕಾಮಶಾ. ೬-೧೩೫). (ಸಂ.] 

ದರಾರರಸನ ಭುಜಶಿಖರಚಂದನಸ್ನಾಸಕಮಂ (ಮಲ್ಲಿಪು ೮-೧೨೫. ೨. ಅನುಲೇಪನ | |ಸ್ಲಿತಾವರ್ತ (ನಾ). [ನಾಟ್ಕ] ಹದಿನಾರು ಬಗೆಯ ಮಾರ್ಗಭೌಮಚಾರಿಗಳಲ್ಲಿ 
ದ್ರವ್ಯ: ಗೊಂದಳವೆಕ್ಕಣವಾಗಳಾ ನೃಪಾವಾಸದೊಳಾಡಿದತ್ತೆಸೆಯೆ ಪಾಣಿತಲಂ |4| ಒಂದು : ಚರಣಮೊಂದಗ್ರತಲಸಂಚರಮಂ ಬಿತ್ತರಿಸಿ ಮತ್ತಮೊಂದೀ ಪಾರ್ಶ್ವಕ್ಕಿರ 
ಪಡೆವಂತೆ ಕುಂಕುಮಸ್ಮಾಸಕಮಂ ಕುರುಳ್‌ ಕೆದಲುವಂತೆ ತಮಾಲನವಪ್ರವಾಳಮಂ . ದೆಯ್ದಿ ತತ್ಪದಂ ಪೂಣ್ಣಿರೆ ಮೊಳಕಾಲೊಳಗುಮಾಗಿ ಸ್ವಸ್ತಿಕದಿಂದಂ ಸಲೆ ಸ್ವಸ್ತಿಕ 
(ಪಂಗಾಮಾ. ೬-೧೧೬). ೩. ಬಾಗಿಲು, ಗೋಡೆ ಮುಂತಾದುವುಗಳ ಮೇಲೆ ಪದಮಂ ಬಿರ್ಚೊಲವಿಂದಂ ತನ್ನ ತಾಣದಿಂದಿರಲದು ತಾಂ ಸೆಲೆಗೊಳಲ್‌ ಸ್ಥಿತಾವರ್ತದ 
ಅಂಗೈಯಿಂದ ಚಟ್ಟು ಬಡಿಯುವುದು,- ಅಂಗೈ ಗುರುತು ಮೂಡಿಸುವಿಕೆ : - . ೬ ಚಾರಿಯೆನಿಸಿ ರಂಜಿಸಿ ತೋರ್ಕುಂ (ಲಾಸ್ಕರಂ. ೬-೨೦). [ಸಂ.] 

''ಸ್ವಾಸಕಂ, ಹಸ್ತಬಿಂಬಂ - ಈ ೨ ಚಟ್ಟಿಟ್‌ಮದು'' (ಹಲಾಯು. ೮೯-೩೮೬). ಸ್ಥಿತಿ (ನಾ). ೧. ಚಲಿಸದೆ ನಿಲ್ಲುವಿಕೆ; ಕೆಳಕ್ಕೆ ಬೀಳದಿರುವಿಕೆ : ಸ್ಥಿತಿಯೆಂದರೆ 
೪. ಸುಗಂಧದ್ರವ್ಮಗಳಿಂದ ಮಾಡಿದ ಬೊಂಬೆ, - ವಿಗ್ರಹ : ಆಗಳ್‌ ನಿರಂತರಂ |45| ನಿಲ್ಲುವಿಕೆ, ಕೆಳಕ್ಕೆ ಬೀಳದಿರುವಿಕೆ (ಒಂದಸಾ. 6೨). ೨. ಇರುವಿಕೆ; ಅಸ್ತಿತ್ವ: 
ಸಮುತ್ತಾಪಿತಂಗಳುಂ ಕನಕರಜತಮಯಾನೇಕಸ್ಥಾಸಕಾಲಂಕೃತಂಗಳುಂ ಎಚಿತ್ರ ಪಂಚವಸ್ತುಗಳಿಗೆ ಒಟ್ಟಿನಲ್ಲಿ ಸಂಭವಿಸುವ ಅವಸ್ಥೆಗಳು ಎಂಟು - ಉತ್ಪತ್ತಿ, ಸ್ಥಿತಿ, ಸಂಚಾರ, 


ಸ್ಥಿತಿಕರ್ತ 


ನಿಯಮನ, ಜ್ಞಾನ, ಅಜ್ಞಾನ, ಬಂಧ ಮತ್ತು ಮೋಕ್ಷ ಎಂದು (ಭಾತತ್ತೃ.೪೮೭). 
೩. ಪೋಷಣೆ; ರಕ್ಷಣೆ: ಸೃಷ್ಟಿಸಲ್ಪಟ್ಟ ಪ್ರಪಂಚವನ್ನು ಜಾಗ್ರದಾದ್ಯವಸ್ಥೆಗಳಲ್ಲಿ 
ನಾನಾರೂಪಗಳಿಂದ ಪೋಷಿಸುವುದು ಸ್ಥಿತಿ (ಒಂದಸಾ. ೨೪೪). ೪. ಒಂದು 
ಅವಸ್ಥೆಯಲ್ಲಿ ಮುಂದುವರಿಯುವಿಕೆ. ೫. ಇದ್ದಂತೆ ಇರುವಿಕೆ; ಸ್ಥಿರತೆ. 
೬. ಅವಸ್ಥೆ; ದೆಸೆ: ಇಲ್ಲಿ ಕಾಣುವ ಅಸ್ತವೃಸ್ತಸ್ಥಿತಿಯ ಗೊಂದಲ . . . ಗಾಬರಿಯನ್ನು | 5 
ಮೂಡಿಸಿದರೆ ಆಶ್ಚರ್ಯವಲ್ಲ (ದ್ರಾಎಎ. ೯೮). ೭. ವ್ಯವಸ್ಥೆ; ಏರ್ಪಾಡು: "“ತನ್ನಿರವಿನಲಿ 
ವೃವಸ್ಥೆಯಲಿ ಸ್ಲಿತಿಯೆನಿಕು'' (ಮಂಗರಾ. ೧೪೩- ೨೨). ಆ. ನಿಯಮ; ಕಟ್ಟುಪಾಡು: 
ಪೂರ್ವ್ವಮಯರ್ಯಾದೆಯೊಳೆ ಹಂಚಿಸುವೊ ಸ್ಥಿತಿಯನಿಟ್‌ದು ಉಣ್ಣವರ್‌ ಕಪಿಲೆಯುಂ 
ಪಾರ್ವ್ವರುಮಂ ಕೊನ್ನೊಂ (ಎಕ. ೩೪1. ತುಮಕೂ. ೮೧-೧೨: 902). ೯. ಐಶ್ವರ್ಯ; 
ಸಂಪತ್ತು : ಸ್ತಿತಿ ಇಲ್ಲದಿದ್ದರೂ ಗತಿಗೆಡಬಾರದು (ಗಾದ). "ಸ್ಲಿತಿವಂತ' ಪರಾ. ೧೦. 
ದಾನಭೂಮಿ; ದತ್ತಿ: ಪುಳಿಯಣ್ಣ ನನ್ನಿಯ ಎಕಣದ ಬಾಗಿಯುಲಗನಾಗೆ ೫ ಕಟ್ಟು 
ಪಡೆದ ಸ್ಥಿತಿ ಖಣ್ಣುಗಂ ಕಟನಿಯು ಪಾಲ್ಕಣ್ಣುಗಮ ತಣ್ಣುಪಟ್ಟು (ಎಕ. ೫ (3). 
ಚಿಕ್ಕಬ. ೨೬-೧೦: 9ನೆಯ ಶತ). ೧೧. ಅಂತಸ್ತು; ಮಟ್ಟ. ೧೨. ಒಳ್ಳೆಯ ನಡತೆ; | 
ಸಚ್ಚಾರಿತ್ರ. ೧೩. ತೀರ್ಮಾನವಾದ ನಿಯಮ; ಅಂತಿಮನಿರ್ಣಯ. (50.1 

ಸ್ಮಿತಿಕರ್ತ (ನಾ). ಲೋಕವನ್ನು ಪಾಲಿಸುವವನು; ವಿಷ್ಣು: (8. 15 

(< ಸಂ. ಸ್ಥಿತಿಕರ್ತ) 

ಸ್ಥಿತಿಗತಿ (ನಾ). ಇರುವ ಸ್ಥಿತಿ; ಅವಸ್ಥೆ: ಸಭ್ಯತೆಯು ಸ್ನೇಹಸಂಬಂಧ ಯೋಗ್ಯತೆ 
ಸ್ಥಿತಿಗತಿ ಸಮಯ ಸಂದರ್ಭ ಮುಂತಾದವುಗಳಿಗೆ ಅನುಗುಣವಾದುದು (ಅರ್ಯಧ. ೬೩); 
ಮುಂದೆ ಹೋದರು ಸಾವು ಹಿಂದೆ ಬಂದರು ಸಾವು ಸ್ಥಿತಿಗತಿಯಿಂತಿರುವಂದು ಮುಂದೆ 
ಹೋಗಿಯೆ ಸತ್ತು ಯಶವನು ಪಡೆವೆವು (ಇಂಚಾಪ. ೨೩೫-೬೪). ಸಂ.) 

ಸ್ಥಿತಿವಂತ (ನಾ). ಸಿರಿವಂತ; ಧನಿಕ: ಅವರು ಈ ಊರಿಗೆಲ್ಲ ಸ್ತಿತಿವಂತರು (ರೂಢಿ). 

(ಸಂ. ಸ್ವಿತಿವತ್‌) 

ಸ್ಥಿತಿಸಾರ (ನಾ). ೧. ಭಾಷೆಗೆ ತಪ್ಪದವನು; ಪ್ರತಿಜ್ಞಾಪಾಲಕ : ಆರಯೆ 
ನೃಪರಾರುಂ ವಾಕ್ಸಾರರ್‌ ಕರ್ತವೃಸಾರರಲ್ಲರ್‌ . . . ಸ್ವಿತಿಸಾರಂ ನಿನ್ನನ್ನನಾವನಿಬ್‌ವ 
ಬೆಡಂಗಾ (ಗಡಾಯು. ೨-೭). ೨. ದೃಢಮನಸ್ಸುಳ್ಳವನು; ಸ್ಲಿರಚಿತ್ತನಾದವನು: 
ಸ್ಟಿತಿಸಾರರಲ್ಲದವನೀಪತಿಗಳನೋಲ್ಕೆಸಿ ಪಡೆವ ಧನಲಾಭದಿನುನ್ನತಗಿರಿಗುಹಾಂತರಾಳ 
ಸ್ಲಿತಿಲಾಭಂ ಪೂಜ್ಯಮೆಂಬರಜೌವವರೆಲ್ಲರ್‌ (ಪಂಚತಂ. ೧೩೪-೧). [ಸಂ.1 

ಸ್ಲಿತಿಸ್ಲಾಪಕ (ಗು). ೧. ವೃತ್ಕಾಸ ಹೊಂದಿದರೂ ಮರಳಿ ಮೊದಲಿನ ನೈಜಸ್ಥಿತಿಗೆ 
ಬರಬಲ್ಲ; ತನ್ನ ಸಹಜಸ್ತಿತಿಯನ್ನು ಪುನಃ ಹೊಂದಬಲ್ಲ : ಕಬ್ಬಿಣದ ಹೊರ್ತು 
ಎರಡನೇ ಯಾವ ಧಾತುವಿನಲ್ಲಿಯೂ ತಾಮ್ರದಷ್ಟು ಸ್ತಿತಿಸ್ಮಾಪಕಗುಣವಿಲ್ಲ 
(ಮುಂಬಯಿ. ೪-೩೬). (ನಾ). ೨. ಸಂಕೋಚ, ವಿಸ್ತರಣ ಮೊದಲಾದ ವಿಕಾರ 
ಗಳಾದರೂ ಅವುಗಳಿಂದ ಬಿಡುಗಡೆಯಾದೊಡನೆ ಮರಳಿ ತನ್ನ ಸಹಜಸ್ತಿತಿ | 
ಯನ್ನು ತಾಳುವ ಗುಣ: ಸ್ಥಿತಿಸ್ಥಾಪಕವೆಂದರೆ ಮೊದಲಿನ ಸ್ಥಿತಿಯನ್ನು ಕಾಯ್ದುಕೊಳ್ಳುವ | 
ಗುಣವು (ಮುಂಬಖು. ೫-೫೨). ೩. ಸ್ಥಿ ತಿಸ್ಥಾಪಕಗುಣವುಳ್ಳುದು: ಅಸಂಖ್ಯಾತಕಣಗಳು | 
ಸಂದಣಿಯಲ್ಲಿ ಸ್ಟಿತಿಸ್ವಾಪಕವಲ್ಲದ ಆಘಾತಗಳುಂಟಾಗುವುದೆಂದೂ ಮತ್ತು ಒಂದಕ್ಕೊಂದು 
ಕೂಡಿಕೊಂಡು ಸಂಬದ್ದವಾಗುವುದೆಂದೂ ಲಿಗೊಂಡಸ್‌ ತಿಳಿಸಿದನು (ಭೂಹುಟ್ಟು. ೨೬): 
ಅಣುಗಳು ಸಂಪೂರ್ಣವಾಗಿ ಸ್ತಿತಿಸ್ತಾಪಕಗಳಾಗಿವೆ (ಭೌತವಿ. ೨೮೬). ಸಂ.) 

ಸ್ಥಿತಿಸ್ಥಾಪಕತ್ವ (ನಾ). = ಸ್ಥಿತಿಸ್ಥಾಪಕ ೨: ವೃತ್ಕಾಸವನ್ನುಂಟುಮಾಡಿದ ಬಲವನ್ನು 
ತೆಗೆದು ಹಾಕಿದರೆ ವಸ್ತುವು ಸಾಧಾರಣವಾಗಿ ತನ್ನ ಮೊದಲಿನ ಸ್ಥಿತಿಗೇ ಬರುವುದರಿಂದ 
ಈ ಗುಣಕ್ಕೆ ಸ್ಥಿತಿಸ್ತಾಪಕತ್ವವೆಂದೂ 6813511010) ಇಂತಹ ವಸ್ತುಗಳಿಗೆ ಸ್ಥಿತಿಸ್ಮಾಪಕ 
ವಸ್ತುಗಳೆಂದೂ . . . ಹೆಸರು (ಭೌತಎ. ೧೦೫). [ಸಂ.] 

ಸ್ಲಿತ್ತಂತರ (ನಾ). ಇದ್ದ ಸ್ಥಿತಿಯು ಹೋಗಿ ಇನ್ನೊಂದು ಸ್ಲಿತಿಯು 
ಪ್ರಾಪ್ತವಾಗುವಿಕೆ; ಬದಲಾವಣೆ : ನರಹರಿ - ರಮಾಬಾಯರ ಆಕ್ರೋಶಮಯ 
ಸನ್ನಿವೇಶದಲ್ಲಿ ಅವರ ಭಾವನೆಗಳಲ್ಲಾದ ಸ್ಥಿತ್ಯಂತರ ಕ್ರಮವಾಗಿ ಚಿತ್ರಿತವಾಗಿದೆ 
(ಸಮಜೀ. ೨೭ ಪೀಠಿಕೆ); ಇಂತಹ ಧಾರ್ಮಿಕ ಸಾಮಾಜಿಕ ಸ್ಥಿತ್ಕಂತರಗಳ ಮಧ್ಯದಲ್ಲಿ ಅವಳ | 45 
ಸಾಹಿತ್ಯದ ಅಭಿವ್ಯಕ್ತಿಗೆ ಅವಕಾಶವೆಲ್ಲಿ? (ಕರ್ನಾಕ. ೧೮). [ಸೆಂ.] 


10 


20 


25 


30 


35 


40 


೮೭೬೫ 


ಸ್ಥಿರತ್ವ 


ಸ್ಥಿರ (ಗು). ೧. ದೃಢವಾದ; ಭದ್ರವಾದ. ೨. ಅಚಲವಾದ; ಸ್ಥಾವರ. 
೩. ಶಾಶ್ವತವಾದ; ನಿತ್ಯವಾದ. ೪. ಶಾಂತಸ್ಥಿತಿಯುಳ್ಳ; ಪ್ರಶಾಂತವಾದ. 
೫. ರಾಗದ್ವೇಷರಹಿತವಾದ. ೬. ದೃಢವಾದ ಚಾರಿತ್ರವುಳ್ಳ; ಸನ್ಮಾರ್ಗದಿಂದ 
ಕದಲದ. ೭. ನಿಶ್ಚಯವಾದ; ನಿಶ್ಚಿತವಾದ. ೮. ಸಾಂದ್ರವಾದ; 
ಘನೀಭೂತವಾದ: ಈ ಬಂಗಾರದ ತುಂಡುಗಳು ಈ ಸ್ಥಿರತಿಮಿರದಲ್ಲಿ ಚಿರಕಾಲ 
. ನಿಶ್ಚಲವಾಗಿ ಬಿದ್ದುಕೊಂಡಿವೆ (ಇಪ್ಪಕ. ೩೫೧). ೯. ಬಲಶಾಲಿಯಾದ; 
ಸಮರ್ಥವಾದ. (ನಾ). ೧೦. ನಿತ್ಕವಾದುದು; ಶಾಶ್ವತವಾದುದು: 
“ನಿತ್ಯಂ ಧ್ರುವಂ ಶಾಶ್ವತಮದು ಸನಾತನಮನಶ್ವರಂ ಸ್ಥಿರಮೆನಿಕ್ಕು'' (ಮಂಗರಾ. ೮-೨೫). 
೧೧. ಮರ. ೧೨. ಬೆಟ್ಟ; ಪರ್ವತ: ""ಗಿರಿ ಗೋತ್ರಂ ಶಿಖರಿ ಧರಂ ಸ್ಥಿರಂ ನಗಂ 
ಪರ್ವತಂ'' (ವಸ್ತುಕೋ. ೨೮-೧). ೧೩. ಶಿವನ ಒಂದು ಹೆಸರು. ೧೪. ಶನಿಗ್ರಹ: 
"ಸ್ಥಿರವಾರ' ಪರಾ. ೧೫. ಸಮಾದಾನಚಿತ್ತದಿಂದ ಇರುವವನು: 
““ವಿಸ್ರಬ್ಧಃ, ಸ್ವಿರಃ- ಈ ೨ ಹದುಳಿ (ಗ) ದಂ'' (ಹಲಾಯು. ೬೧-೨೧೫). ೧೬. ಸ್ವೈರ್ಯ; 
ದೃಢತೆ : ಸ್ತಿರವ ಹಡೆದು ವಿದ್ಯುರ್ಲತೆ ಸುರಧನು ತರುಣಿ ರೂಪವನಾಂತು ಧರೆಗಿಳಿತಪ್ಪ 
ಪಾಂಗಿನೊಳಂದಳದಿಂ ತರುಣಿಯಿಳಿವುತಿರ್ದಳಾಗ (ಶ್ರೀಪಾಲ.೧೦-೬೭). ೧೭. ದೇವತೆ. 
೧೮. ಎತ್ತು; ವೃಷಭ. ೧೯. ಷಣ್ಮುಖ. ೨೦. ಮುಕ್ತಿ; ಮೋಕ್ಷ. 
೨೧. [ಜ್ಕೋತಿ] ವೃಷಭ, ಸಿಂಹ, ವೃಶ್ಚಿಕ ಮತ್ತು ಕುಂಭರಾಶಿಗಳು. 
೨೨. [ಜೈನ] ನಾಮಕರ್ಮಪ್ರಕಾರಗಳಲ್ಲಿ ಒಂದು; ಈ ಕರ್ಮದ 
ಉದಯದಿಂದ ಶರೀರದಲ್ಲಿ ರಸಾದಿಧಾತುಗಳು ಉತ್ಪನ್ನವಾಗಿ ಸ್ಥಿರವಾಗಿ 
ಉಳಿಯುತ್ತವೆ: ಸ್ಲಿರಾಸ್ಥಿರ ಶುಭಾಶುಭ ಸುಸ್ವರದುಸ್ವರ . . . ನೀಚೈರ್ಗೋತ್ರಂ 
ಗಳೆಂಬ ದ್ವಿಸಪ್ತತಿಪ್ರಕೃತಿಗಳಂ ನಿರವಶೇಷಂ ಕಿಡಿಸಿ (ಅದಿಪು. ೧೬-೪೯ ವ). [ಸಂ.1 
ಸ್ಥಿರಂ (ಅ). ದೃಢವಾಗಿ; ಸ್ಥಿರವಾಗಿ : ಸ್ಥಿರಮಿರ್ದ ಪ್ರಭು ನುಡಿಯೆ ಪ್ರರೂಢಮುದ 
ನಾದನಾತಂ (ಕಎರಾ. ೨-೬). [ಇ ಸಂ. ಸ್ಥಿರ) 
ಸ್ಮಿರಕರಿಸು (ಕ್ರಿ). ದೃಢಪಡಿಸು; ಸ್ಲಿರೀಕರಿಸು: ಮುಂ ಪತ್ತವರಿರವಂ ಪೋಲ್ವುದು 
ಪುಟ್ಟಿದ ಶಿಶುವೆಂಬರ ಮಾತಂ ಸ್ನಿರಕರಿಸುವ ತೆಅದಿಂ ತದ್ರಾಜಾತ್ಮಜೆಯ . . . 
ಮಧ್ಮದೊಳೊದವಿದ ಸೊನ್ನೆಯ ದೊರೆಯಾದುದು ನಾಭೀವಲಯಂ (ಜಯಕಾ. ೩-೩೪). 
(ಹಂ. ಸ್ಹಿರಕರಣ *- - ಇಸು) 
ಸ್ಥಿರಕುಕ್ಸಿ (ನಾ). ಕಲ್ಲು; ಶಿಲೆ : ""ಸ್ವಿರಕುಕ್ಸಿ ಪಾಷಾಣಮಶ್ಮಮುಪಲಮೆನೆ ಪ್ರಸ್ತರಂ 
. ೬ ೬ ಕಲ್ಲಕ್ಕು'' (ಮಂಗರಾ. ೨೯-೧). [ಸಂ.) 
ಸ್ಥಿರಗೊಳಿಸು (ಕ್ರಿ). ೧. ಅಚಲವಾಗಿ ಇರಿಸು; ಸ್ಥಿರವಾಗಿ ನಿಲ್ಲಿಸು: ಮೂಲದೇಹ 
ಸ್ವಭಾವವು ಅಥವಾ ಪ್ರಕೃತಿಯು ತಾಮಸವಿದ್ದರೆ ಪರಮೇಶ್ವರನ ಶುದ್ಧಸ್ವರೂಪದಲ್ಲಿ 
ಚಿತ್ತವನ್ನು ಸ್ತಿರಗೊಳಿಸುವ ಉದ್ಯೋಗವು ಒಮ್ಮೆಲೇ ಅಥವಾ ಒಂದೇ ಜನ್ಮದಲ್ಲಿ 
ಸಫಲವಾಗಲಾರದು (ಶಾಂಪಜೀ. ೬೭). ೨. ದೃಢಪಡಿಸು; ಸ್ಥಿರೀಕರಿಸು: (8). 
ಸ್ಥಿರ 3- ಕೊಳ್‌, 4 - ಇಸು) 
ಸ್ಲಿರಚಿತ್ತ (ನಾ). ದೃಢವಾದ ಮನಸ್ಸುಳ್ಳವನು: ಉನ್ಮತ್ತನು ನಾನು, ಸ್ತಿರಚಿತ್ತನು 
(ಸಂ.] 
ಸ್ಥಿರಜೀವಿ (ನಾ). ಎಲವದ ಮರ; ಬೂರುಗ : "ಸ್ಲಿರಜೀವಿ ಮೋಚ ಶಾಲ್ಮಲಿ 
ಯೆಲವವಕ್ಕು'' (ಮಂಗರಾ. ೩೬-೧೭). (ಸಂ. ಸ್ಥಿರಜೀವಿನ್‌) 
ಸ್ಥಿರತೆ (ನಾ). ೧. ದೃಢತೆ; ಗಟ್ಟಿತನ: ಸ್ಥಿರತೆಯಲಿ ಕನಕಾದ್ರಿ ಧೈರ್ಯದಿ ಧರೆಗೆ 
ಸರಿ ಗಂಬೀರತನದಲಿ ಶರಧಿಗೆಣೆ . . . ಭೂಪ ದಶರಥನು («ಕೌಶಿರಾ. ೧-೨೪). 
೨. ಶಾಶ್ವತತೆ; ನಿತ್ಕತೆ: 'ಪೆರ್ಮೆಗಂ ಸ್ಥಿರತೆಗಮಾಶ್ರಯಮಾದ ಗಗನಲಕ್ಷ್ಮಿಯ 
ಮಧ್ಯಾಧಿಗತವಳಿತ್ರಯಮೆನೆ ಸಲೆ ಸೊಗಯಿಪುದು ಜಗತ್ತಯಂ (ಚಂದ್ರಪು. ೧-೬೯). 
(ಸಂ. ಸ್ವಿರತಾ। 
ಸ್ಥಿರತ್ವ (ನಾ). ೧. ಸ್ಟೈರ್ಯ; ದೃಢತೆ: ನಿಶ್ಶಂಕನುಂ ನಿಸ್ಸಹಾಯನುಮಾಗಿ ನುಡಿದ 
ಮೋಘಜಿಹ್ವನ ಸ್ಟಿರತ್ವಕ್ಕೆ ಮೆಚ್ಚಿ (ಶಾಂತಿಪು ೬-೨೫ ವ). ೨. ಬಲ; ಸಾಮರ್ಥ,: 
ಸುರಪತಿ ಕೆಯ್ನಿಆೌದು . . . ಆಯಿರ್ವರ್‌ ಮುನ್ನೆರಪಿರ್ದಗಣ್ಯಪುಣ್ಕಸ್ಮಿರತ್ವಮಂ ನೆಗಟೆ 
ಪೊಗಬಲಲನಿಯಂ ಸಭೆಯೊಳ್‌ (ಶಾಂತಿಪು ೧೦-೭೬). (ಸಂ. 


ನಾನು! (ಪಾಂಚಜ. ೧೬-೧೯). 


ಸಿ.ರಮಡಿ ೮೭೬೬ ಸೂಲತನು 
ಛು ಕ ಛಾ 


ಸ್ಥಿರನುಡಿ (ಕ್ರಿ). ಸ್ಥಿರವಾದ ಮಾತನ್ನು ಆಡು; ಸತ್ಯವನ್ನು ನುಡಿ: (ಗು]ಣಸಂಪನ್ನಂ 
ಸ್ತಿರನುಡಿವಾತಂ ಧರ್ಮದ ಮೇರು (ಸೌಣಇ. xx. ೨೪-೩೪; 1034). [ಸಿರ + ನುಡಿ] 

ಸ್ಥಿರಪಡಿಸು (ಕ್ರಿ). ದೃಢಪಡಿಸು; ಸ್ಥಿರೀಕರಿಸು: ಅನೇಕ ನಿದರ್ಶನಗಳನ್ನು ನೀಡಿ ಸ್ಥಿರೆ (ನಾ). ೧. ಸ್ಥಿರಬುದ್ದಿಯಿರುವ ಹೆಣ್ಣು; ದೃಢಚಿತ್ತವುಳ್ಳ ಸ್ತ್ರೀ 
ಅವರು. ತಮ್ಮ ವಾದವನ್ನು ಸ್ತಿರಪಡಿಸಿದರು (ರೂಢಿ). (ಸ್ವಿರಪಡು 4 - ಇಸ್ಸು] ಸ್ಹಿರೆಯಲ್ಲದವಳನತಿನಿಷ್ಠುರೆಯಂ . . . ಸಿರಿಯಂ ಭಾವಿಪುದು ಮುನ್ನಮೇ ಶುಭಕಾಮಂ 

ಸ್ಲಿರಪಡು (ಕ್ರಿ). ರುಜುವಾತಾಗು; ದೃಢಪಡು: ಟೀಕೆಟಿಪ್ಪಣಿ ನೀಡಿದ ಸಂಗತಿ | 5 | («ಕಾದಂಪೂ. ೫೪೫): ಧರೆಯಂ ಸ್ಟಿರೆಯೆನಿಸಿದನಿಂದಿರೆಯಂ ಪದ್ಮಾಲಯಾಖೈಯೆಂದೆನಿಸಿದಂ 


ಮಹಾರಾಜ ಬಪ್ಪಸ್ವಾಮಿಯು ಹಿಂದೆ ಕೊಟ್ಟಿದ್ದ ಬ್ರಾಹ್ಮಣದತ್ತಿಯನ್ನು ಸ್ಥಿರೀಕರಿಸಿದನೆಂದು 
ಹೇಳಿದೆ (ಕರ್ಣಾಅ. ೫). [ಸ್ತಿರೀಕರಣ 3- - ಇಸು) 


, 


ಕ್ಷ ಸಾಮಗ್ರಿಯಿಂದ ಸ್ಟಿರಪಟ್ಟುದಾದರೆ ಅವನನ್ನು . . . ಕಠಿಣಶಿಕ್ಷೆಗೆ ಗುರಿಪಡಿಸ | | ... ಆದೇಂ ಸಮರ್ಥನೊ ಪದ್ಮಂ (ಪಷ್ಪಪು ೩-೨). ೨. ಭೂಮಿ; ಪೃಥ್ವಿ: "“ಸ್ಲಿರೆ 
ಬಹುದು "ವನರು. ೩೧೫). (ಸ್ಥಿರ *- ಪಡು] ಧರಣಿ ಧಾತ್ರಿ. . . ನೆಲಂ'' (ವಸ್ತುಕೋ. ೨೬-೧). ೩. ಒಂದು ಬಗೆಯ ಮರ; 
ಸ್ಮಿರಪದ (ನಾ). ಶಾಶ್ವತವಾದ ಪದವಿ; ಮೋಕ್ಷ : ಇಂದುಶೇಖರನ ವೊಲವಾಂತು | ಬೂರುಗದ ಮರ. ೪. ಮೂರೆಲೆಹೊನ್ನೆ; ಶಾಲಪರ್ಣಿ: ""ವಿದಾರಿಗಂಧಾ, 
ಬಾಣಾಖ್ಶ . . . ಸ್ತಿರಪದಕ್ಕೆದಿದಂ (ನವಮೋ. ೩೩-೩೨). [ಸಂ.) ಅಂಶುಮುತೀ, ಶಾಲಪರ್ಣಿ, ಸ್ಥಿರಾ, ಧ್ರುವಾ-೫ ಮೂರೆಲೆಹೊನ್ನೆ ಹೆಸರು'' 


ಸ್ನಿರಬಾಳ್‌ (ಕ್ರಿ). ಸ್ಥಿರವಾಗಿ ಬದುಕು; ಚಿರಕಾಲ ಜೀವಿಸು: ಪರಿವ ಪೆರ್ದೊಟೆಯ | 10 | (ಸಿದ್ಧಾಂತಿ. ೧೩೮). (ಸಂ. ಸ್ಥಿರಾ। 
ಮೃವಳಿಗಾದ ಗೇಕೆಲ್ಲ ಸ್ಥಿರಬಾಳ್ವುವದಕಿದಿರಾದ ಮರಗಳು ಬೇರ್ಗಿತ್ತು ಬಿದ್ದುಹೋಹುವು ಸ್ಥೂಣಾನಿಖನನವ್ಯಾಯ (ನಾ). [ತರ್ಕ] ಕಂಬವನ್ನು ಹೂಳುವಾಗ ಪುನಃ ಪುನಃ 


(ಭರಚ. ೩೯-೧೧೨). (ಸ್ಥಿರ * ಬಾಳ್‌, (ಆ ಬಾು್‌,)) ಅಲ್ಲಾಡಿಸಿ ಸ್ಥಿರಗೊಳಿಸುವಂತೆ, ಒಂದು ಸಿದ್ಧಾ ೦ತವನ್ನು ಸ್ಥಿರಪಡಿಸಲು 
ಸ್ನಿರಬುದ್ದಿ (ನಾ). ೧. ದೃಢಮನಸ್ಸು ; ಅಚಲವಾದ ಬುದ್ದಿ. ೨. ಸ್ಥಿರವಾದ ವಿಷಯವನ್ನು ಮತ್ತೆ ಮತ್ತೆ ಚರ್ಚಿಸುವುದು: ಆ ಹೊಸಬೆಳಕೂ ಸ್ಥೂಣಾನಿಖನನ 
ಮನಸ್ಸುಳ್ಳವನು; ದೃಢಚಿತ್ತ. 1ಸಂ.] | ನ್ಮಾಯದಂತೆ ಎಂದರೆ ಕಂಭವನ್ನು ಅಲ್ಲಾಡಿಸಿ ಅಲ್ಲಾಡಿಸಿ ದೃಢಪಡಿಸಿದಂತೆ, ಈ 


ಸ್ಮಿರಬೋದಧ (ನಾ). ಮೋಕ್ಸಜ್ಞಾನವುಳ್ಳವನು ; ಕೇವಲಜ್ಞಾನಿ: ಸ್ಮಿರಬೋಧಂ | 15 | ಸಂಸ್ಕೃತಿಯ ಪೋಷಣೆಗೇ ಸಹಾಯಕಾರಿಯಾಗಿದೆ (ಕರ್ಣಾಸಂ. ೧೫). 1ಸಂ.] 
ಚಂಪೆಯೊಳ್‌ ಪೆಂಪೆಸೆದಿರೆ ವಸುಪೂಜ್ಮಾತ್ಮಜಂ . . . ನೆರ್ಮಿದರ್‌ (ಶಾಂತಿಪು. ೧೨-೩೦). ಸ್ಥೂರಿ (ನಾ). ೧. ಭಾರವನ್ನು ಹೊತ್ತು ಸಾಗಿಸುವ ಕುದುರೆ; ಹೇರಿನ ಕುದುರೆ: 


[ಸಂ.1 ಮನೋಜವ ಕಾಮಚಾರಿ ಸ್ಮೂರಿ ಪೃಷ್ಠ್ಮಯೋಜಿತಮುಮನುಕೂಲಶೂರರಢ 
ಸ್ಲಿರಮನಸ್ಮ (ನಾ). ಎ ಸ್ಥಿರಬುದ್ದಿ ೨: ಅವನು ಹೀಗೆ ಇಷ್ಟೇ ಶಾಂತಚಿತ್ತನಾಗಿ, ಕಲ್ಪಪರಿಣತರಥಚೋದಕಭ್ರಾಜಿತಮುಂ ಆಗಿ (ಆದಿಪು. ೧೧-೧೨ ವ). ೨. ಭಾರ ಹೊರುವ 
ಸ್ಮಿರಮನಸ್ಕನಾಗಿ ಇರುತ್ತಾನೆ (ಎರಯೋ. ೫).  (ಸಂ.] | ಎತ್ತು; ಹೇರೆತ್ತು. ಸಂ. ಸ್ಥೂರಿನ್‌] 
ಸ್ಥಿರವಚನ (ನಾ). ೧. ಶಾಶ್ವತವಾಗಿ ಉಳಿಯುವ ಮಾತು; ಸತ್ಯ. ೨. ಸತ್ಯವನ್ನು |20|ಸ್ನೂಲ, ಸ್ಥೂಳ (ಗು). ೧. ದೊಡ್ಡ ಆಕಾರದ; ದಪ್ಪವಾದ: ಸ್ಥೂಲಗಾತ್ರದ 
ನುಡಿಯುವನು : ಕಾಳಿಗನತಿಧವಳಯಶಂ ರಾಜಪೂಜಿತಂ ಸ್ಥಿರವಚನ೦ (ಸೌಇಇ. ೫%. ದಾದಿ ಫೋಟೋವಿನ ಮೇಲೆ ಬಾಗಿಕೊಂಡು ಪ್ರಶ್ನಿಸಿದಳು (ಪುನರು. ೩೨೬). 
೩೧-೧೨; 1044). (ಸಂ. ' ೨. ಶಕ್ತಿಶಾಲಿಯಾದ; ಸಾಮರ್ಥ್ಯವುಳ್ಳ. ೩. ಬೊಜ್ಜುಳ್ಳ; ಕೊಬ್ಬಿದ. 
ಸ್ಲಿರವಾರ (ನಾ). ಶನಿವಾರ: ಈ ಶು ೯ರಲ್ಲಿ ಸಿರವಾರ ಮಾರುಕಲ್ಲುಬೆಟ್ಟದ | ೪. ನಿಖರವಲ್ಲದ; ಸರಿಸುಮಾರಾದ : 7 ಇ 3 ಎಂಬ ಬಹಳ ಸ್ಥೂಲವಾದ (Rough) 
ಕಾಡಿನಲ್ಲಿ ಬೇಟೆ ಆಡಿದಲ್ಲಿ ಬಿದ್ದ ಮೃಗಜಾತಿಗಳ ವಿವರಾ (ರಾಚೇಂದ್ರ. ೧೪೯): | ಬೆಲೆಯನ್ನು ಪ್ರಾಚೀನದೇಶಗಳಲ್ಲೆಲ್ಲಾ . . . ಉಪಯೋಗಿಸಿರುತ್ತಾರೆ (ಗಣಿಚ. ೧೩೧). 


ತ್ರಯೋದಶಿ ಸ್ತಿರವಾರ ಹಸ್ತನಕ್ಷತ್ರ ವೃದ್ದಿಯೋಗ ಅಭಿಜಿನ್ನುಹೂರ್ತದಲ್ಲಿ ಕೇಶವ |25| ೫. ಮಂದಬುದ್ದಿಯ; ಅವಿವೇಕಿಯಾದ. ೬. ಹೊರಗಿನ; ಬಾಹ್ಮ: 
ಪ್ರತಿಷ್ಠೆ ಮಾಡಿಸಿದರು (ಹೂಯ್ಸವಾ. ೨೦). [ಸಂ.1 ಕಾವೃಶಾಖೆಯಲ್ಲಿ ಬೆಳವಣಿಗೆ ತೋರಿರುವಷ್ಟು ಮಟ್ಟಿಗೆ ದೇಶಚರಿತ್ರೆ ಮೊದಲಾದ 
ಸ್ಮಿರಸೇಸೆ (ನಾ). ಸ್ಥಿರವಾಗಿರುವಂತೆ ಹರಸಿ ತಳಿಯುವ ಅಕ್ಷತೆ: ಕಂಕಣ | ಸ್ಥೂಲಲೋಕವಿಚಾರದ ಶಾಖೆಗಳಲ್ಲಿ ಬೆಳೆವಣಿಗೆ ಕಾಣಬರುವುದಿಲ್ಲ (ಸಾಹಿಶ. ೩೯). 
ಕೈಹಾರ ಕಟ್ಟಿ ಸ್ಥಿರಸೇಸೆಯನಿಕ್ಕಿ ಚೆನ್ನಮಲ್ಲಿಕಾರ್ಜುನನೆಂಬ ಗಂಡಂಗೆನ್ನ ಮದುವೆಯ | (ನಾ). ೬. ದಪ್ಪವಾಗಿರುವುದು; ತೋರವಾದುದು : ""ಪೀನ ಪೀವರಾಖ್ಯಂ 
ಮಾಡಿದರು (ಮಹಾದೇ. ಬ. ೩೫-೭೬). (ಸಂ. ಸ್ಥಿರಸೇಸಾ) ಸ್ಟೂಲಂ'' (ವಸ್ತುಕೋ. ೧೦೭-೫೬); ಶ್ಲೇಷ್ಠಾಧಿಕ್ಕದಿಂದ ದೇಹವು ಸ್ನೂಲವಾಗಿರುವುದು 
ಸ್ಥಿರಸ್ವತ್ತು (ನಾ). ಮನೆ, ಭೂಮಿ ಮುಂತಾದ ಸ್ಥಾವರ ಆಸ್ತಿ: ಸ್ತಿರಸ್ವತ್ತಿನ |30 , (ಸವ್ಯ ೧). ೮. ಜಡಸ್ವಭಾವದವನು; ಆಲಸಿ: "“ಸ್ಥೂಲಂ ಜಡನುಂ'' (ವಸ್ತುಕೋ. 


ಆ 


ಆಧಾರದ ಮೇಲೆ ಸಾಲ ಕೊಡುವುದು ಎಷ್ಟು ಅಪಾಯಕರ (ಯೋಧಪು. ೩೧). i ೧೨೩-೩೩). ೯. ಸೂಕ್ಷ್ಮ, ಸೂಲ ಮತ್ತು ಪರ ಎಂಬ ಮೂರು ಬಗೆಯ 


(ಸಿರ + ಸ್ವತ್ತು] ದೇಹಪ್ರಕಾರಗಳಲ್ಲಿ ಒಂದು; ಭೌತಿಕವಾದ ಶರೀರ: ಸ್ನ್ಮೂಲಸೂಕ್ಕ್ಮಪರಂ 
ಸ್ಲಿರಹಸ್ತ (ನಾ). [ನಾಟ್ಕ] ಮೂವತ್ತೆರಡು ಅಂಗಹಾರಗಳಲ್ಲಿ ಗಳೆಂದೇ ಹೇಳುವರು ಮೂಲ್‌ಂದು ತನುಗಳ ಸ್ಥೂಲವವಯವಗೂಡಿ ತೋರ್ಪುದು 
ಮೊದಲನೆಯದು: ಸ್ಮಿರಹಸ್ತ, ಪರ್ಯಸ್ತ ಸೂಚೀವಿದ್ಧ, ಅಪರಾಜಿತ . . . ಮಾಂಸಮುಯಪಿಂಡ (ಅಮೃತ. ೩-೬೮). ೧೦. (ತತ್ತಶಾ] ಹೊರಗೆ 
ಸಂಭ್ರಾಂತ, ಸ್ವಸ್ತಿಕರೇಚಿತ - ಈ ಮೂವತ್ತೆರಡು ಅಂಗಹಾರಂಗಳ ಪೆಸರು |35| ತೋರುವಂತಹುದು; ಬಾಹ್ಮವಾದುದು: ಸ್ಥೂಲವು ಬಾಹ್ಮವೆಂದೂ ಸೂಕ್ಷ್ಮವು 
(ಲಾಸ್ಕರಂ. ೫-೭ ವು. [ಸಂ.] BR - ಹೇಳಲ್ಪಡುತ್ತದೆ (ಶಿವಾಸೂ. ೩೬-೧೪ ಅಡಿಟ). ಸ್ಥೂಳ: ೭. 
ಸ್ತಿರಾಯು (ಗು). ೧. ಬಹುಕಾಲ ಬದುಕುವ ; ದೀರ್ಫಾಯುಷಿಯಾದ. (ನಾ). | “ಬಹು SL ಪೀನಃ, ಪೀವಾ, ಪೀವರಃ- ಈ ೫ ದೊಡ್ಡಿ (ತು)'' (ಹಲಾಯು. 
೨. ಬಹುಕಾಲ ಬದುಕುವಂತಹುದು; ದೀರ್ಫ್ಥಾಯುಷಿಯಾದುದು. | ೫೭-೧೮೭). ೧೧. ಡೇರೆ; ಗುಡಾರ: ““ದೂಷ್ಕಂ, ಸ್ಟೂಳಂ, ಪಟಕುಟೀ, ಗುಣಲಯನೀ, 
೩. ಒಂದು ಬಗೆಯ ಮರ; ಬೂರುಗದ ಮರ: "“ಎಲವಂ ಸ್ಥಿರಾಯು ತಾಂ ಕೇಳಿಕಾ - ಈ ೫ ಗುಡಿ'' (ಹಲಾಯು. ೭೪-೨೯೭). 
ಶಾಲ್ಮಲಿಯೆನಿಕ್ಕುಂ'' (ವಸ್ತುಕೋ. ೩೩-೨). (ಸಂ. ಸ್ಮಿರಾಯುಸ್‌] 40 ಸ್ಥೂಲವಾಗಿ ಎ ಸರಿಸುಮಾರಾಗಿ; ಅಂದಾಜಿನಲ್ಲಿ: ನಕ್ಷತ್ರಗಳು ಪೂರ್ವದಲ್ಲಿ 
ಸ್ಮಿರಾಸ್ತಿ (ನಾ). ನ ಸ್ಲಿರಸ್ವತ್ತು: ಅವನು ತನ್ನ ಸ್ಥಿರಾಸ್ತಿಯನ್ನು ಆಧಾರಮಾಡಿ ಅವರಿಂದ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗುತ್ತವೆ ಎಂದು ಸ್ಥೂಲವಾಗಿ ಆಗಲೇ ಹೇಳಿದ್ದೇವೆ 
ಸಾಲಪಡೆದನು (ರೂಢಿ). (ಸ್ಥಿರ + ಆಸ್ತಿ) (ನಕ್ಷತ್ರ. ೩೨); ನೂತನ ಪರಿಕ್ಸಾಕ್ರಮ ಏರ್ಪಟ್ಟಿದೆ. ಅದನ್ನಿಲ್ಲಿ ಸ್ಥೂಲವಾಗಿ ವಿವರಿಸಿದ 
ರೀಕರಣ (ನಾ). ಸ್ಥಿರಗೊಳಿಸುವಿಕೆ; ದೃಢಗೊಳಿಸುವಿಕೆ: "ದೇಗುಲ'ವೆಂಬ (ಶಿಕ್ಷದ. ೩೫೯). [ಸಂ.1 
ಭವ್ಮಕಲ್ಪನೆ, ಈ ಏರುವಿಕೆಯ ಒಂದು ನೆಲೆಯ ಸ್ಥಿರೀಕರಣಕ್ಕೆ ದೇವಮಾನವರು ಕಲ್ಪಿಸಿರುವ ಸ್ಥೂಲತನು (ನಾ). ಭೌತಿಕವಾದ ದೇಹ; ಪಂಚಭೂತಗಳಿಂದಾದ ಶರೀರ; 
ಉಪಾಯಗಳಲ್ಲೊಂದು («ಕಾವ್ಮಕು. ೬). ಸಂ.) 45) ಜಡದೇಹ: ಎನ್ನ ಸ್ಟೂಲತನುವೆಂಬ ಕೈಲಾಸದ ಮೇಲೆ . . . ಲೀಲೆಯನಾಡುವಾತ 


ಸ್ಲಿರೀಕರಿಸು (ಕ್ರಿ). ದೃಢಪಡಿಸು; ಸ್ಲಿರಗೊಳಿಸು: ಶಿವಸ್ಕಂದವರ್ಮನು ತಂದೆಯಾದ ನೀನೇ ಆಯ್ಕಾ (ಅಖಂಡೇ. ೨೪೦-೮೬). [ಸಂ.] 
KL 9 ಲ kN ಸ್ಕ 


ಸ್ಥೂಲತ್ವ 


ಸ್ಥೂಲತ್ವ (ನಾ). ದಪ್ಪನಾಗಿರುವಿಕೆ ; ತೋರವಾಗಿರುವಿಕೆ : ಈ ಸ್ತೂ ಲತ್ವದ | 
ಕಾರಣದಿಂದಲೇ ದೈಹಿಕಚಟುವಟಿಕೆಗಳು ಕೂಡ ಮಂದಗತಿಯನ್ನು ಹಿಡಿಯುತ್ತವೆ । 
(ಮನೋನಂ. ೨೩೬). (ಸಂ.1 | 
ಸ್ಥೂಲದಾರು (ನಾ). ೧. ದಪ್ಪನಾಗಿರುವ ಕೊರಡು : ""ಸಚನ ವಂಶ | 
ಸ್ಮೂಲದಾರುಗಳೊಳು ತಳಿ'' (ಶಬ್ದಮಂ. ೧೧೪). ೨. ದೊಣ್ಣೆ ; ಬಡಿಗೆ. ಸಂ.) | 5 
ಸ್ನೂಲದೇಹ (ನಾ). ೧. ಇ ಸ್ಹೂಳತನು. ೨. ದಪ್ಪಣಾಣ ಶಗೀರ; ತೋರವಾದ | 
ದೇಹ: ಅವರದು ್ಞುಲದೇಹ (ಗೂಢ? 
ಸ್ಥೂಲಪಾದ (ಟಾ). ೧. ಆನೆ. ೨. ಆನೆಕಾಲು ರೊ್‌ಗದು 
ಆರುಯವ'ಗಳ ೫. Ps ಲೂಲನೊಳೂಭ ಮಂ ಕ.ಡಿ | 


ಸ) 


ವನು ಇ DN: 


ತಂಡಿಲವ ಸಾರಿ ರವತೂಕ ಮಿರಲದಕೆ ಕ್ರಯವನು ಪೇಳು ವಿಂಶಿತಿಯ ಮೇಲೆಂಟನೂ | 10 


(೦ತ್ನಶಾ. ೫-೧೮). 1ಸಂ.1 | 
ಸ್ಥೂಲಬುದ್ಧಿ (ನಾ). ೧. ಮಂದಬುದ್ದಿ; ಸೂಕ್ಷ್ಮ ವಲ್ಲದ ಬುದ್ದಿ : ನಮ ಸ್ಥೂಲ | 
ಬುದ್ಧಿಗೆ ನ್ಯಾಯ ಎಂದು ಕಂಡುಬರುವ ವಿಷಯ (ಶಾಂತಲಾ. ೪). ೨. ದಡ್ಡ; ಅವಿವೇಕಿ. | 
[೦.| | 
). ಧಾರಾಳವಾಗಿ ದಾನಮಾಡುವವನು; ದಾನಶೂರ: | 
ಸ್ನೂ ಶ್ವಲಲಕ್ಷ,, ಬಹುವ್ಮಯಾ - ಈ ೨ ಹಿರಿದನೀವಂ'' (ಹಲಾಯು. ೬೦ -೨೧೦). |ಸಂ.1 
ಸ್ಥೂಲಶರೀರ (ನಾ). ೧. ಇ ಸ್ಥೂಲತನು. ೨. ಇ ಸ್ಥೂಲದೇಹ ೨: | 
ಸ್ಥೂಲಶರೀರದವರಿಗೆ ಹೆಚ್ಚು ಓಡಾಡುವುದು ಕಷ್ಟವಾಗುತ್ತದೆ (ರೂಢಿ). 1ಸಂ.1 | 
ಸ್ನೂಲಾಂಗ (ನಾ). ೧ ಎ ಸ್ಥೂಲತನು : ತ್ಮಾಗಾಂಗವು ಭರರಗವಾರರ 
ಸ್ನೂಲಾಂಗವೆಂದೂ ಹೇಳಲ್ಪಡುವುದು (ಸವಾಸೂ. ೩೫). ೨. ದಪ್ಪನಾದ ದೇಹ (25 
ವುಳ್ಳವನು: `"ಬೃಹಚ್ಚರಣಂ ಸ್ಹೂಲಾಂಗಂ ಸೂಕರವದನಂ ಕರ್ಕಟಾದಿಮದ್ರೇಕ್ಕಾಣಂ'' ; | 
(ಚಾತತಿ. ೧೯-೧೦). (ಸಂ.] | 
ಸ್ಥೂಲೋಚ್ಚೆಯ (ನಾ). ೧. ಬೆಟ್ಟದಿಂದ ಉರುಳಿ ಬಿದ್ದು ದಿಣ್ಣೆಯಾಗಿರುವ ; 
ಬಂಡೆಗಲ್ಲು. ೨. ಅಪೂರ್ಣತೆ; ಅಸಮಗ್ರತೆ. ೩. ಅನೆಯ ನಡಗೆಯಂತಹ | 


ಸ್ಥೂಲಲಕ್ಷ (ನಾ 


ಲ೭೬೭ 


ಸ್ನಾಪಕ 


(ನಾ). ೩. ಸ್ನಾನ ಮಾಡಿದವನು: ನೀಡಿದನು ಕುಶಿಕತನಯಂ, ರಾಮಚಂದ್ರಂಗೆ 
ಮಂಗಳಸ್ನಾತಂಗೆ ಮಂತ್ರಸದ್ದಿದ್ಧೆಯಂ (ಶ್ರೀರಾಮಾ. ೩೧-೯೧); ಗೋವಿಂದಭಟ್ಟ .... . 
ಮತ್ತೊಮ್ಮೆ ಸ್ನಾತನಾಗಿ ಮಡಿಯಾಗಿ ಮಂಗಳಾರತಿಗೆ ಬರುತ್ತಾನೆ (ದೀಪಹ.`7, ೯೦). 
೪. ನಿದ್ಮಾಪಾರಂಗತನಾದವನು. (ಸಂ.] | 

ಸ್ಮಾತಕ (ನಾ). ೧. ಬ್ರಹ್ಮಚರ್ಯಾಶ್ರಮದ ಕರ್ತವ್ಮದಂತೆ ಗುರುಕುಲದಲ್ಲಿ 
ನಿಟ್ಕಾರ್ಜನೆಯನ್ನು ಮುಗಿಸಿಕೊಂಡು, ಗುರುವಿನ ಅಪ್ಪಣೆಯಿಂದ ಮನೆಗೆ 
| ಕ್ಕೆ ಸೇರುವವನು: ಗುರುಕುಲದಿಂದ ಹಿಂತಿರುಗುವವನಿಗೆ 
(| ಸ್ನಾತಕನೆಂದು ಹೆಸರು (ಆರ್ಯಧ. ೧೨೭). ಪಿ. ಕಾಲೇಜಿನಲ್ಲಿ ಓದಿ ಪದವಿ 
| ಪಡೆದವನು : ಬರೇ ಕಾಲೇಜುಗಳಲ್ಲಿ ಓದಿ ಬಂದ ಸ್ನಾತಕ (6ಣರಟಜಲ)ನಿಗೆ ನಾನು 
| ಮೂರು ಕಾಸನ್ನೂ ಕೊಡುವುದಿಲ್ಲ (ಎಜ್ಞಾತ. ೧೦೮). ೩. [ಜೈನ] ""ಸರ್ವ 
| ಘಾತಿಕರ್ಮಗಳನ್ನು ನಾಶಮಾಡಿದ ಕೇವಲಿಗಳು ಸ್ನಾತಕರೆನಿಸುವರು'' 
| (ಜೈನಥ. ೮೯): ನೈಷ್ಠಿಕಬ್ರಹ್ಮಚಾರಿಗಳ್‌ . . . ಭಿಕ್ಸಾವೃತ್ತಿಯಿಂ ಸ್ನಾತಕರೆನಿಸಿ 
ದೇವಾರ್ಚನಾನಿರತರಪ್ಪರ್‌ (ತತ್ತೃಪ್ರ. ೨೮೭). ಸಂ.) 

| ಸ್ನಾತಕಪೂರ್ವ (ಗು). (ಕಾಲೇಜನಲ್ಲಿ) ಪದವಿಪೂರ್ವಹಂತದ; ಪದವಿಗೆ 
I 

( 

| 

| 

| 

| 

| 

| 


ಗ 
[ 
ಕ 
1 
I 
H 
ಕ 


ನೆಲ ಗತ ಸ್ನ p ವಿ 
ಮುರಿ ಗೃಹ ಗು ಶ್ರಮ 


ಹಿಂದಿನ 
ಅಧ್ಯಯನಕ್ಕಾಗಿ " ಶಕ್ಷದ. ೪೯). ಸಂ.) 

ಸ್ನಾತಕವ್ರತ (ನಾ). ಗುರುಕುಲ ವಿದ್ಮಾಭ್ಮಾಸದ ನಂತರದ ತೀರ್ಥಸ್ನಾನ 
ಮುಂತಾದ ವಿಧಿನಿಯಮಗಳನ್ನು ಹಿಡಿಯುವಿಕೆ: ಕೃಷ್ಣಭೀಮಾರ್ಜುನರು 
ಎಮಳಸ್ನಾತಕವ್ರತಮುನಿಗಳಾದರು (ಕುವ್ಮಾಸ. ೨-೫೫). [ಸಂ.] 

ಸ್ನಾತಕವ್ರತಿ (ನಾ). ಗುರುಕುಲವಿದ್ಕಾಭ್ಕಾಸವನ್ನು ಮುಗಿಸಿ, ಗೃಹಸ್ಥಾಶ್ರಮಕ್ಕೆ 
ಮೊದಲಿನ ನಿಯಮಗಳನ್ನು ಪಾಲಿಸುವವನು: ಸ್ನಾತಕವ್ರತಿಯಲ್ಲ ಯತ್ರಿಜ 
ನೀತನಲ್ಲಾಚಾರ್ಯನಲ್ಲ ೮-೨೯); ಸಾರ ಹೃದಯಾರಎಂದ 
ಸ್ನಾತಕವ್ರತಿಗಳೋರಂತಪಾರಸಂಸಾರಪಾರಾವಾರಪಾರಮಂ ಸೇರುವಡೆ . . . 

[ಸಂ.) ` 


ಇ 
: ಸ್ನಾತಕಪೂರ್ವಶಿಕ್ಷಣ ಬಹುಮಟ್ಟಿಗೆ ಅವುಗಳ ವಿವೇಚನಾತ್ಮಕ 


(ಕುಮ್ಮಾಸ. 


ದೂಲೈಸದಾಲಿಸು (ನಂಬಮಾ. ೧೮-೨). 


ನಡಗೆ; ವೇಗವೂ ಅಲ್ಲದ, ನಿಧಾನವೂ ಅಲ್ಲದ ನಡಗೆ: '"ನಿಟ್ಟೋಟವಹ ನಡೆ [2s | ಸ್ನಾತಕೋತ್ತರ (ಗು). ಕಾಲೇಜಿನಲ್ಲಿ ಓದಿ ಮೊದಲನೆಯ ಪದವಿಯನ್ನು 


ಸ್ಟೂಲೋಚ್ಚಯಮೆನಿಕ್ಕು'' (ಮುಗರಾ. ಇ೭-೬). ೪. ಮುಖದಲ್ಲಿ ಮೊಡವೆಗಳು 
ಮೂಡುವಿಕೆ. ಸಂ.) 
ಸ್ನೇಮ (ನಾ). ಸ್ಥಿರತೆ ; ದೃಢತೆ : `'ಸ್ವಿರಭಾವಂ ಸ್ವೇಮಂ'' 
ಗ್ರಾಮಪಾಲಕದಂತೆ ಧಾತುಗ್ರಾಮಗಳಿಗುಂಡನ್ನರಸಮಂ ಸ್ಮೇಮದಿಂ ಹಂಚಿಡುತ | 
(ಸಂ. ಸ್ನೇಮನ್‌] 


(ವಸ್ತುಕೋ. ೧೧೫-೨೮); 


(ಎವೇಭ. ೧೩-೨೩). 
ಸ್ಥೈರ್ಯ (ನಾ). ೧. ಸ್ಥಿರತೆ; ದೃಢತೆ. ೨. 
ಮನೋದಾರ್ಡ್ಯ: ಸ್ಟರ್ಯಶೌರ್ಯಂ ವರಕೃಪಾನಿ)ಿ ಪೂರ್ಯಧೈರ್ಯಂ (ಒಸವು. | 
೨೨: ೨೪); ನಾರಾಯಣನ ಸ್ವಭಾವ ಚಂಚಲವಾದುದು; ಅವನದು ಸ್ವೈರ್ಯವಿಲ್ಲದ 
೪. ಎಡೆಬಿಡದೆ ಇರುವಿಕೆ; ನಿರಂತರತೆ. 


ಮನಸ್ಸಿನ ಗಟ್ಟತನ; 


13 
| 
ಚ| 
| 
ಜೀವ :ಬೆಟ್ಟಜೀ. ೧೪೬). ೩. ತಾಳ್ಮೆ. 
೫. ಜಿತೇಂದ್ರಿಯತ್ವ. ೬. [ದ್ವೈತ] ನಲವತ್ತು ಬಗೆಯ ಗುಣಗಳಲ್ಲಿ ಒಂದು: | 
ರೂಪ, ರಸ, `ಗಂಧ . . . ಸ್ಥೈರ್ಯ, ಶೌರ್ಯ, ಸೌಭಾಗ್ಯವೆಂದು ಸಾಮುನ್ಮವಬಾಗಿ ನಲವತ್ತು | 
ವಿಧ ಗುಣಗಳು (ಓಂದಸಾ. ೨೭೫). 1ಸಂ.1 
ಸ್ಥೌರಿ (ನಾ). ೧. ಭಾರ ಹೊರುವುದಕ್ಕಾಗಿ ಬಳಸುವ ಕುದುರೆ; ಹೇರುಗುದುರೆ. | 
೨. ಹೇರೆತ್ತು : `“ಸ್ನೌರೀ, ಪೃಷ್ಠವಾಹ್ಮಃ- ಈ ೨ ಹೇಮವೆತ್ತು'' (ಹಲುಯು. ೪೪-೧೧೯). i 
(ಸಂ. ಸ್ಟಾರಿನ್‌] i 
ಸ್ನಪನ (ನಾ). ೧. (ದೇವರಿಗೆ) ಸ್ನಾನಮಾಡಿಸುವಿಕೆ; ಅಭಿಷೇಕ: ಜನಪಶಿ ಸಷನದ | 
ಕಡೆಯೊಳ್‌ (ಶಾಂತಿಪು. ೧೦-೬೪ ವ); ಪರಮಶ್ರೀತೀರ್ಥನಾಥಸ್ನಪನಸಲಿಲದಿಂದೆನ್ನ ಗಾತ್ರ | 
ಪವಿತ್ರಕರಮಕ್ಕೆ (ಪುಷ್ಪಪು. ೭-೮). ೨. ಜಳಕ ; ಸ್ನಾನ : ಅಂತು ಸಸ 
RA a (ಮಲ್ಲಿವು ೪-೫೩೭. | 
೩. ಪ್ರೋಕ್ಷಣೆ ಮಾಡುವುದು. (ಸಂ. 
ಸ್ನಾತ (ಗು). ೧. ಸ್ನಾನ ಮಾಡಿದ; ಮಿಂದ. ೨. ನಿಷ್ಣಾತನಾದ; ಪಾರಂಗತನಾದ. ; 


|. ಗಳಿಸಿದ ಮೇಲೆ ಮುಂದಿನ ಪದವಿಗೆ ಸಂಬಂಧಿಸಿದ: ಸ್ನಾತಕೋತ್ಪರಶಿಕ್ಸಣವನ್ನು 
| ಟರಾಂಟೋ ವಿಶ್ವವಿದ್ಯಾಲಯದಲ್ಲೇ . . . ಮುಂದುವರೆಸಿ (ಸಸ್ಮಕ, ೫೫)... [ಸಂ.] 
[ಸ್ನಾನ (ನಾ). ೧. ಜಳಕ; ಮಾಹ; ಮಜ್ಜ ನ : ಆ ಪ್ಲವನಂ, ಸ್ನಾನಂ, ಸವನಂ.- ಈ 
| ೩ ಮಾವುದು'' (ಹಲಾಯು. ೬೮-೨೫೪): ತಿಳಿದೂ ತಿಳಿದೂ ಕ್ಷೌರ ಮಾಡಿಕೊಂಡು ಸತ್ತಿಗೆ 
| ಸ್ನಾನ ಮಾಡಿದಿರಿ (ನಂಟರು. ೬೪); ಹೋಗು ಬೇಗನೆ ಸ್ನಾನಮಾಢಿ ಬಾ (ಬಾಣಆ; ೩೪). 
1. ೨. ಸೂತಕ ಮುಂತಾದ ಮೈಲಿಗೆಗಳನ್ನು ಕಳೆಯಲು ಮ್ಲಾಡುವ ಮಜ್ಜನ. 
| ೩. ಶುದ್ಧಿಗಾಗಿ ಮಂತ್ರಪೂರ್ವಕವಾಗಿ ಪ್ರೋಕ್ಷಣೆ ಮಾಡುವುದು. ೪. ದೇವರಿಗೆ 
| ಮಾಡುವ ಅಭಿಷೇಕ. ೬.) 

[ಸ್ನಾನಂಗೈ (ಕ್ರಿ). ಮಾಯು ; ಜಳಕಮಾಡು : ದೇವಗಂಗೆಯಲ್ಲಿ ಇಳಿದು ಸ್ನಾನಂಗೈದು 
(ಸ್ನಾನ + ಗೈ (ಆ ಕೆಯ್‌,)) 

| Ja ತ್ವ (ನಾ). ನದಿ ಅಥವಾ ಕೆರೆಯ ದಂಡೆಯಲ್ಲಿ ಸ್ನಾನಮಾಡುವುದಕ್ಕಾಗಿ 
ಗ ರ್ಮಿಸಿದ ಮೆಟ್ಟಿಲುಗಳ ಸಾಲು,- ಸೋಪಾನಪಂಕ್ತಿ : ಬ್ರಾಹ್ಮಣರಿಗೂ 
i 


(ಗಗತಾ. ೧೬-೧೯). 


ಸ್ದಾ 


ಒಕ್ಕಲಿಗರಿಗೂ ಬೇರೆ ಬೇರೆ ಸ್ನಾನಘಟ್ಟಗಳಿವೆ (ಬೆಸ್ತಕ. ೧೦). [ಸಂ.] ಪ 

: ಸ್ನಾನೀಯ (ಗು). ೧. ಸ್ನಾನಕ್ಕೆ ಯೋಗ್ಕವಾದ. ೨. ಅಭಿಷೇಕಕ್ಕೆ ಲ ಯೋಗ್ಯವಾದ. 
(ನಾ). ೩. ಸ್ನಾನಕ್ಕೆ ಅಗತ್ಯವಾದ ಚೂರ್ಣ ಮುಂತಾದುವು : “ಕ್ಹೋದಂ 
ಸ್ನಾನೀಯಂ ಕೃಣದಾದಿ ತನುತ್ವಕ್‌ ಪ್ರಸಾಧಕದ್ರವ್ಮ ಸಮುತ್ಸಾದಿತಂ'' (ಫಸ್ತುಕೋ. 
೭೭ ೧೫); ಫ್ರಿರೋಡಾಶಕಷಾಯಸ್ನಾನೀಯೋದೃರ್ತನಸಂಚಾವಳಿ ಸ್ನಾನೋಪಕರಣಂಭೆರಸು 
ಜಗದೇಕಬಂಧುವಂ ಮಜ್ಜನಂಬುಗಿಸಿ (ಶಾಂತಿಪು. ೧೦-೩೭ ವ). [ಸಂ.) | 

ಸ್ಥಾಪಕ (ನಾ). ಸ್ನಾನಮಾಡಿಸುವವನು: ಸಕಳಾಮರರ್‌ ಪಯೋವಾಹಕ 
ರಮರಿಯರಲ್ಲಿ ಪರಿವೆಸಂಗೆಯ್ವರ್‌ ಸ್ನಾಪಕನಿಂದ್ರಂ . . . ಜಿನಮಜ್ಮನದೊಳ್‌ 


(ಸಂ.] 


| (ಚಂದ್ರಪು ೧೨-೧೩೪). 


ಸ್ನಾಪನ 


ಸ್ನಾಪನ (ನಾ). ಮಾಯಿಸುವಿಕೆ; ಸ್ನಾನಮಾಡಿಸುವಿಕೆ: ಸಾಂಗೋಪಾಂಗದಿಂ 
ಪಂಚಾಮೃತ ಸ್ನಾ (ಪಾಠಾ. ಸ್ನ)ಪನಂಗಳಂ ೧೮-೭೧): ಉತ್ಸವ, 
ಸ್ಥಾಪನ. 'ಬಲಿಗಾಗಿ ಬೇಕಾದ ಮೂರ್ತಿಗಳು ಮಾತ್ರ ಲೋಹದಿಂದ ನಿರ್ಮಿತವಾಗುವುವು 
(ಭಾರದ. ೫೧೮).  [ಸಂ.) 

ಸ್ನಾಯು (ನಾ). ೧. ಪ್ರಾಣಿದೇಹದಲ್ಲಿ ಚಲನಕ್ಕೆ ಕಾರಣವಾಗಿ ಸಂಕೋಚನ 
ಶಕ್ತಿಯುಳ್ಳ ತಂತುತಂಡ ; ರಜ್ಜು ; ಮಾಂಸಖಂಡ : ""ಸ್ನಾಯು ಸಿರಾಪ್ರಚಯಂ'' 
(ವಸ್ತುಕೋ. ೭೨-೨೮); ಪ್ರಾಣಿಗಳ ಮಾಂಸ ಎಂಬುದು ಸ್ನಾಯುಗಳ ಅಸಂಖ್ಯಾತ ಚಿಕ್ಕ 
ದೊಡ್ಡ. ಸೂಡಿಗಳೇ (ಪ್ರಾಣಿಶಾ. ೪). ೨. ಬಿಲ್ಲಿನ ಹೆದೆ. (ಸಂ. 

ಸ್ನಿಗ್ಧ. (ಗು). ೧. ಎಣ್ಣೆಯಂತೆ ಜಿಡ್ಡಾದ. ೨. ಜಿಗುಟಾದ: ಅಂಟಂಟಾದ. 


ಮಾಡಿ (ಬತಪು 


೩..ನುಣುಪಾದ; ನಯವಾದ: ನಸುದೋಜುತ್ತಿರ್ದ ನುಣ್ಮೀಸೆಗಳುವಾ | 
ಮೃದುಸ್ಸಿಗ್ನಕೇಶಂಗಳುಂ ಕಣ್ಣೆಸೆಯಲ್‌ (ಉದಂಉ. 5೪೭): ಸ್ನಿಗ್ವಕೇಸರಮಂ ಸೇರ್ಪಡೆ | 


ನೀವಿ ಕಂಧರಕೆ ಕೈಯಂ ನೀಡಿ (ಮಲ್ಲಿಪು. ೮-೧೩೦). ೪. ಹೊಳೆಯುವ, ಪ್ರಕಾಶಿಸುವ. 
೫. ಒದ್ದೆಯಾದ; ತೇವವಾದ. ೬. ನಿಬಿಡವಾದ; ಸಾಂದ್ರವಾದ. 
೭.. (ದ್ರವಗಳಿಗೆ ಸಂಬಂಧಿಸಿದಂತೆ) ಮಂದವಾದ; ಗಟ್ಟಿಯಾದ. 
ಆ. ಸೌಜನ್ಮ್ಯಪರವಾದ; ಸ್ನೇಹಶೀಲ. ೯. ಹಿತಕರವಾದ; ಸೌಮ್ಮವಾದ : 
ದಂತ. ಸುಸ್ನಿಗ್ಮಕಾಂತಿಯ ತನುರುಚಿರಕಾಂತೆ (ನಾ). 
೧೦. `ಮೃದುವಾದುದು; ಕೋಮವಲವಾದುದು: ""ಮಸ್ಕಣಂ ಸ್ನಿಗ್ದಂ ಚಿಕ್ಕಣಂ'' 
(ವಸ್ತುಕೋ. ೧೧೨-೧೦). ೧೧. ಸ್ನೇಹಿತ; ಗೆಳೆಯ: ""ಮಿತ್ರಂ, ಸಖಾ, ವಯಸ್ಕ; 
ಸುಹೃತ್‌, ಸ್ನಿಗ್ನಃ- ಈ ೫ ಕೆಳೆಯಂ'' (ಹಲಾಯು. ೭೦-೨೭೪). ೧೭೨. [ಜೈನ] ಎಂಟು । 
ಬಗೆಯ ಸ್ಪರ್ಶನಾಮಕರ್ಮಗಳಲ್ಲಿ ಒಂದು: ಸ್ಪರ್ಶನಾಮಕರ್ಮಮಷ್ಟವಿಧಮಕ್ಕುಂ 
ಕರ್ಕಶಮೃದು ಗುರುಲಘು ರೂಕ್ಷಸ್ನಿಗ್ತ ಶೀತೋಷ್ಣ ಸ್ಪರ್ಶನಾಮಕರ್ಮಮೆಂದಿಂತು 
(ಗೊಮ್ಮಸಾ. ೪-೧೦). ೧೩. [ನಾಟ್ಕ] ಸ್ಥಾಯಿಭಾವದ ನೋಟಗಳಲ್ಲಿ ಒಂದು; 
ಅನುರಾಗವನ್ನು ವ್ಯಕ್ತಪಡಿಸುವ ನೋಟ: ಸ್ನಿಗ್ಹ, ಹೃಷ್ಟ, ದೀನ, ಕ್ರುದ್ಧ, 
ಪ್ತ, ಭಯ, ಜುಗುಪ್ಸಿತ, ವಿಸ್ಮಿತ-ಈ ಎಂಟು ಸ್ಮಾಯಿಭಾವದ ನೋಟಂಗಳು 
(ಲಾಸ್ಕರಂ. ೩-೫ ವ); ಅತ್ಕಭಿಲಾಷೆಯನೆಯ್ದಿಸಿಯುತ್ತಮದ ಕಟಾಕ್ಷವೀಕ್ಷಣಂ ಕಡುನಯದಿಂ 
ಪತ್ತುಗೆವಡೆ ನಿಡುವುರ್ಬುಂ ಮತ್ತಂ ಮಧುರಂ ಪ್ರಸನ್ನಮಾ ಸ್ಲಿಗ್ತಗುಣಂ (ಶಾಸ್ಕರಂ. 
(Ne. 
ಸ್ನಿಗ್ಗತೆ (ನಾ). ಮಾರ್ದವ ; ಮಧುರತೆ : ಅವರು ಕುಡಿದ ಮದಿರೆಯು (1೩6082 : 
ಆ ಸ್ನೇಹಕ್ಕೆ ಹೆಚ್ಚಿನ ಸ್ಲಿಗ್ತತೆಯನ್ನು ತಂದಿತ್ತು (ಸಮಜೀ. ೮೦೭). ಸಂ. ಸ್ಲಿಗ್ದತಾ। 
ಸ್ನಿಗ್ಹಾಲೋಕ (ನಾ). ಮೋಹಕವಾದ ನೋಟ; ಮನೋಹರವಾದ ದೃಷ್ಟಿ: | 
ಸ್ಪಲಿತಗಮನಂ ಮುಗ್ತಾಲಾಪಂ . . . ಸ್ಲಿಗ್ಲಾಲೋಕಂ ಪ್ರಸಾರಿತಕಜ್ಜಲಂ ತಿಳಕವಿಳಸದ್ಭಾಳಂ 
ಭೂಷಾಪರಂಪರಲೀಲೆಯಂ ತಳೆಯೆ ತಳೆದಂ ಚೆಲ್ಟಂ ಲಂಬಾಳೆಕಂ ನೃಪಬಾಲಕಂ | 
(ಸಂ.) 


(ಶ್ರೀರಾಮಾ. ೫೫ ೩೩). 


೩-೧೮). 


(ಮಲ್ಲಿಪು. ೪-೧೩೧). 


ಸ್ನುತ (ಗು). ೧. ಸ್ರವಿಸಿದ ; ತೊಟ್ಟಿಕ್ಕಿದ : ಎತ್ತಿಕೊಂಡಾ ಕಾಂತೆ ತೊಡೆಯಲಿ | 
ಚಿತ್ತಚಾಕ್ಷಿಯ ಕುಳ್ಳಿರಿಸಿಕೊಂಡತ್ಕಧಿಕಪುತ್ರಾನುರಾಗಸ್ನುತಪಯೋಧರವ ಇತ್ತು |೩5 | 


ಮಗ್ಗುಲಲಪ್ಪಿ ಕುಳ್ಳಿರಲು (ನಿಭಾಗ. ೧೦-೯-೨೯). (ನಾ). ೨. ಸ್ರವಿಸಿದುದು; 
ಸೋರಿದುದು: "“ಸ್ನನ್ಮಂ, ರೀಣಂ, ಸ್ರುತಂ, ಸ್ನುತಂ - ೪ ಸೋರಿ ಹೋದುದು'' 
(ಸಿದ್ಧಾಂತಿ. ೩೪೮). [ಸಂ.] 

ಸ್ನುಷೆ (ನಾ). ಸೊಸೆ ; ಮಗನ ಹೆಂಡತಿ : ""ಸ್ನುಷೆ ತಾಂ ಮಗನ ವಧು'' (ವಸ್ಸುಕೋ. 
೫೫-೨೨); ಅಮಾತ್ಮನ ಸತೀಮಣಿಯನಾ ಚತುರ್ಮುಖನೆಂಬ ಶಿಲ್ಪಿಗನೊಡರ್ಚಿಸುವೊಡಾ 
ಚಕ್ರಿಸ್ನುಷೆಯೊಳಿಹ ಲಾವಣ್ಮರಸವನೊಬ್ಬುಳಿ ಮಾಡಿ ತಂದು . . . ಜೀವಂಗೊಟ್ಟನು 
(ಕಿರೀಟೇ, ೨-೨೪). (ಸಂ. ಸ್ನುಷಾ! 

ಸ್ನುಹಿ (ನಾ). ಒಂದು ಬಗೆಯ ಕಳ್ಳಿ ; ಮುಂಡುಗಳ್ಳಿ 
ಈ ೨ ಮುಂಡಗಳ್ಳಿ'' (ಹಲಾಯು. ೩೩-೪೪). [ಸಂ.] 

ಸ್ನುಹಿವೃಕ್ಸ (ನಾ). ಎ ಸ್ನುಹಿ: ಸ್ನುಹಿವೃಕ್ನಮಂ ಮಹಾವ್ಯಕ್ಷಮೆಂದು 
ಭೀಮನಂ ಮಹಾರಥನೆಂದು ನುಡಿಯಲ್ಲಕ್ಕುವೆ ವಲಂ (ಗದಾಯು. ೩-೫೭ ವ 


: "ಮಹಾವೃಕ್ಷ;, ಸ್ಲುಹಿ:- 


ನುಡಿವಂತ 
[ಸಂ.1 


3 
1 
[ 
ಗ 
| 


| 
| 
# 
ತ 


40 


ಸ್ಪರ್ಧಿ 


| ಸ್ನೇಹ (ನಾ). ೧. ಜಿಡ್ಡು : ಅಂಟಂಟಾಗಿರುವಿಕೆ. ೨. ಎಣ್ಣೆ ಮೊದಲಾದ 

ಜಿಡ್ಕಿರುವ ವಸ್ತು. ೩. ಕೊಬ್ಬು : ನಿರ್ಗಂಧವಾಯುವಿಲ್ಲದ ಆಹಾರದೊಳಗೆ ಸ್ನೇಹ 
| ಷಷ್ಟ ಸರ್ಕರೆ ಎಂಬ ಮೂರು ಒಳಭೇದಗಳಿವೆ (ಮುಂಬಲು. ೫-೧೬೧). ೪. ತೇವ; 
| ಆರ್ದ್ರತೆ. ೫. ವೀರ್ಯ ಮೊದಲಾದ ದೇಹದೊಳಗಿನ ರಸ. ೬. ಗೆಳೆತನ; 
| ಸಖ್ಯ: '"ಸಖ್ಮ್ಕಂ, ಸಾಪ್ತಪದೀನಂ, ಸೌಹಾರ್ದಂ, ಸೌಹೃದಂ, ಸ್ನೇಹಃ, ಪ್ರೀತಿಃ, 
| ಅಜರ್ಯಂ, ಸಂಗತ(ತ)ತಿಃ, ಸಭಾಜನಂ-ಈ ೯ ಕೆಳೆ'' (ಹಲಾಯು. ೧೧೭-೨೧); ಅವನಿಗೊ 

ಇವನಿಗೂ ಸ್ನೇಹ ಬಿತ್ತು (ಮುಂಬಯಿ. ೫-೨೩೦). ೨, ೬: ಉದಕಾಂತಃಪಾತಿವೊಲ್‌ 
| ಸ್ನೇಹದ ಲನವೆ"ನಸುಂ ಪರ್ವಿ ಮದ್ಮೌವನೋದ್ಯನ್ಮದದೊಳ್‌ ತೋಲುತ್ತಮಿರ್ದಪ್ಪುದು 


(ಕಾದಂ. ೯೧). 


{12.1 


“6 ಸ್ನೇಹಗೈ (ಕ್ರಿ). ಗೆಳೆತನ ಮಾಡು: ಸ್ನೇಹ ಮಾಡು: ಬಿಡದಾಕ್ಟಣಂ ಸ್ನೇಡಗೈವವಂ 


| ಶ್ರೇಯಸಂ (ಮಂಗರಾ ೩೭: ೨೦). (ಸ್ನೇಹ 4 ಗೈ (ಆ ಕೆಯ್‌ )) 
(ಸ್ನೇಹಪಾತ್ರ (ವಾ). ೧. ಎಣ್ಣೆಯ ಪಾತ್ರೆ ,- ಬುದ್ದಲಿ : ಆ ಸ್ನೇಹಪಾತ್ರ 
| ಕಿಲೌದಾದೊಡೆ ಕುತುಪ ಎನಿಸುಗು, ಅದು ಕೆಯ್ಸಿದ್ದಿಗೆ (ನಾಚರಾ. 8). ೨. ಸ್ನೇಹಕ್ಕೆ 


| ಯೋಗ್ಯನಾದ ವೃಕ್ತಿ ಅಥವಾ ವಸ್ತು. (ಸಂ. 


ಸಹತ ಗು? ೧. ಎಣ್ಣೆ ಸವರಿದ. ೨. ವಿಶ್ವಾಸದಿಂದ ಕೂಡಿದ; ಪ್ರಿಯವಾದ. 


| (ನಾ). ೩. ಗೆಳೆಯ; ಮಿತ್ರ: ನನ್ನ ಸ್ನೇಹಿತ ಶಿವು ಒಂದು ಬಗೆಯ ಮನುಷ್ಯ 
(ರಾಮಾನೆ. ೧೦%); ರಾಯರಿಗೆ ಊರಿನವರೆಲ್ಲಾ ಸ್ನೇಹಿತರು (ರಾಯಕ. ೯೯). 10.1 
ಸ್ನೇಡಿಸು (ಕ್ರಿ). ಗೆಳೆತನಮಾಡು; ಸ್ನೇಹ ಮಾಡು: ಹತ್ತುಮಂದಿಗಂಜದವನ ಸ್ನೇಹಿಸ 


ಬಾರದು (ಪುರಂದ. ೨-೬೦-೬). (ಸ್ನೇಹ + - ಇಸ್ಕು) 


|20|ಸ್ಪಂದ (ನಾ). ೧. (ಕಣ್ಣು, ಭುಜ ಮೊದಲಾದುವು) ಮಿಡಿಯುವಿಕೆ; 


1 

\ 

| 

| 

| 

| ಅದಿರುವಿಕೆ: ದಕ್ಷಿಣಭುಜಮಚಿರಪ್ರತಿಪಕ್ಷಮಹೀಪಾಲವಿಜಯಲಕ್ಲೀಲಲನಾ 

| ವಕ್ಟೋಜಸ್ಪರ್ಶನಮನನಕ್ನರಮಲ್‌ಪಿದುದು ಪತಿಗಮಂದಸ್ಪಂದಂ (ಆದಿಪು. ೧೧-೧೧); 

|  ಮುದದಿಂ ತ್ವತ್ಕೀರ್ತಿಯಂ ಕೇಳ್ವೆಡೆಯೊಳತುಳರೋಮಾಂಚದಿಂ ಸ್ಪಂದದಿಂ ಗದ್ದದದಿಂ 

| ಸ್ವೇದಂಗಳಿಂ . . . ಶೈವಸಾಮ್ರಾಜ್ಕಸಮ್ಮಕ್‌ಪದವಾಂತಿರ್ಪಂತೆ ಪಂಪಾಪುರದರಸ 

25| ವಿರೂಪಾಕ್ಷ ರಕ್ತಿಪ್ಪುದೆನ್ನಂ (ರಕ್ತಾಶ ೬೭). ೨. ಅಲ್ಪಚಲನೆ: ತ್ರಿಜಗದುದಯ 

ನಾಶಂಗಳಾತ್ಮೀಯಶಕ್ತಿಸ್ಪಂದಾಸ್ಪಂದಗಳೆಂಬಚ್ಚುತನ ಭುಜಬಲಕ್ಕಂತದೊಂದಾವ ಲೆಕ್ಕಂ 

| (ಜಗವ. ೬-೬೬). ಸಂ.) 

| ಸ್ಪಂದನ (ನಾ). ೧. ಇ ಸ್ಪಂದೆ ೧ : ದಕ್ಷಿಣಾಕ್ಷಿಸ್ತಂದನದೊಳಂ ಸೂಚಿಸುವ ಶುಭ 

| ಸೂಚನೆಯೊಳಂ ನಾರಾಯಣನುದಾತ್ತನಾರಾಯಣನ ಬರವನಲ್‌ದು (ಪಂಪಬಾ. 

sl ೪-೩೩ ವ); ಬಸವಣ್ಣನವರ ವ್ಯಕ್ತಿತ್ವ ಎಷ್ಟು ಹಿರಿದೋ ಅಷ್ಟು ಮಾನವೀಯ. ಅದರ 

| ಸ್ಪೇದನವನ್ನೂ ಹೋಗಾಟವನ್ನೂ ನಾವು ಅರ್ಥಮಾಡಿಕೊಂಡು ಅನುಭವಿಸಬಲ್ಲೆವು 

ಗತಿ; ಚಲನೆ. ೩. ಇತರರ ಭಾವನೆಗಳಿಗೆ ಸಮಾನವಾಗಿ 

ಜಾ ತೋರಿಸುವಿಕೆ. (ಸಂ. 

| ಸ್ಪಂದಿಸು (ಕ್ರಿ ಮಿಡಿ; ಅದುರು; ಕಂಪಿಸು: ಸಂದಿಸಿದುದವನ ಮೆಯ್‌ 

ತಳ (ಶ್ರೀರಾಮಾ. ೩೬-೨೩೯: ೨. ಇತರರ ಭಾವನೆಗಳಿಗೆ ಸಮಾನವಾಗಿ 

: ಪ್ರತಿಕ್ರಿಯೆಯನ್ನು ತೋರಿಸು,- ತುಡಿತವನ್ನು ಹೊಂದು: ಬಡವರ ನೋವನ್ನು 
ಕಂಡು ಅವರ ಹೃದಯ ಸ್ಪಂದಿಸುತ್ತದೆ (ರೂಢಿ). (ಸ್ಪಂದನ 4 - ಇಸ್ಕು) 

ಸ್ಪರುಶ "ಪರುಸ' ನೋ. 

ಸ್ಪರುಶಣ "ಪರುಸನ' ನೋ. 

; ಸ್ಪರುಶನ "ಪರುಸನ' ನೋ. 

ಸ್ಪರುಷ "ಪರುಸ' ನೋ. 

;ಸ್ಪರ್ಧಾಳು (ನಾ). ಹುರುಡಿಸುವವನು; ಸ್ಪರ್ಧಿ: ಈ ಜಾತಿವೈರ ಸಹಜ... 
ನಾವು ಮೇಲಿರುವವನನ್ನು 


(ಕಸಾಚ. ೧೫೮) ೨. 


೧. 


ನೋಡಿ ಸ್ಪರ್ಧಾಳುಗಳಾಗುತ್ತೇವೆ (ಬಂಕಿಮ. ೪೯೭). 
ಸಂ. ಸ್ಪರ್ಧಾಲು] 
ರ್ಧಿ (ಗು). ೧. ಹುರುಡಿಸುವ, ಸ್ಪರ್ಧೆಗೆ ನಿಲ್ಲುವ. ೨. ಈರ್ಷೈಯುಳ್ಳ; 
ರುಬುವ. (ನಾ). ೩. ಹುರುಡಿಸುವವನು; ಸ್ಪರ್ಧಿಸುವವನು. ೪. ಸ್ಪರ್ಧೆಗೆ 


< 


ಸ್ಪರ್ಧಿಸು 


ನಿಲ್ಲುವಂತಹುದು; ಸರಿಸಮವೆನಿಸುವಂತಹುದು: ಮೊಗಮುತ್ತುಲ್ಲಸರೋಜಹಾಸ | | 
ನಯನಂ ನೀಲಾಂಬುಜಸ್ಪರ್ಧಿ (ಆದಿಪು. ೧-೭೪). ಸಂ. ಸ್ವರ್ಧಿನ್‌। | 
ಸ್ಪರ್ಧಿಸು (ಕ್ರಿ). ೧. ಹುರುಡಿಸು; ಪೈಪೋಟಿ ಮಾಡು: ಈ ವಯಸ್ಸಿನಲ್ಲಿ ಮತ್ತೆರಡು | 
ಭಾಷೆಗಳು ಸ್ಪರ್ಧಿಸುವಂತೆ ಮಾಡುವುದು ತುಂಬಾ ಅಪಾಯಕರ (ಶಿಕ್ಷದ. ೧೬೨); ಗಂಡಸರೂ | 
ಹೆಂಗಸರೂ ತಮ್ಮ ಪಾಕಶಾಸ್ತ್ರಪಾಂಡಿತ್ಕದ ಪ್ರಯೋಗಪರೀಕ್ಷೆಯಲ್ಲಿ ಸ್ಪರ್ಧಿಸುತ್ತಿರುವುದು ! 5 
ಗಮನಾರ್ಹವಾದ ವಿಷಯ (ಜೀವಾತ್ಮ. ೧೭೨). ೨. ವಿರೋಧಿಸು; ಪ್ರತಿಭಟಿಸು :! 


೮೭೬೯ 


ಡುರ್ಧರದರಣ್ಮಪ್ರವೇಶಮಂ ಮಾಡಿದಂ ಸ್ಪರ್ಧಿಸುವ ದನುಜರಂ ಮುಜ್‌ದು 
ಮುನಿಗಳನೋವಿ ಸತಿಸಹಿತ ಕಾಕುತ್ಸ್ಮನು (ಜೃಮಿಭಾ. ೧೮-೩). (ಸ್ವರ್ಧೆ *- - ಇಸ್ಬು) 

ಸ್ಪರ್ಧೆ (ನಾ). ೧. ಹುರುಡು; ಮೇಲಾಟ; ಪೈಪೋಟಿ: ನಾಗರಿಕತೆಯೆಂದರೆ 
ಶಿಕ್ಷಣಕ್ಕೂ ಪ್ರಳಯಕ್ಕೂ ಆಗುತ್ತಿರುವ ಸ್ಪರ್ಧೆ (ಶಕ್ಷದ. ೪). ೨. ಈಷರ್ಷೆ,; 
೩. ವಿರೋಧ; ಪ್ರತಿರೋಧ: "ಸ್ಪರ್ಧಾ, ಸಂಘರ್ಷಃ- ಈ ೨ ಪಅಪಲ್‌ಸುಹ'' 
(ಹಲಾಯು. ೧೩೦-೧೦೧). (೫೦. ಸ್ಪರ್ಧಾ) 

ಸ್ಪರ್ಶ (ನಾ). ೧. ಮುಟ್ಟುವಿಕೆ; ಸೋಕುವಿಕೆ. ೨. ಶರೀರಕ್ಕೆ ಸೋಕುವುದರಿಂದ 
ಆಗುವ ಜ್ಞಾನ; ಸ್ಪರ್ಶಜ್ಞಾನ. ೩. ಸಂಪರ್ಕ; ಸಂಸರ್ಗ. ೪. ಸೋಕುವ 
ಅಥವಾ ಸಂಪರ್ಕವಾಗುವ ವಸ್ತು. ೫. 
ರೋಗವನ್ನುಂಟುಮಾಡುವಂತಹುದು; ಸೋಂಕು. ೬. ಅಸ್ವಸ್ಥತೆ; ವ್ಯಾಧಿ: 
""ಸ್ಪರ್ಶಃ, ಸ್ರಷ್ಟಾ, ಉಪತಪ್ತಾ- ೩ ಕಂದಿ ಬಳಲುವ ಹಾಗೆ ಮಾಡುವ ರೋಗ'' 
(ಸಿದ್ಧಾಂತಿ. ೩೬೦). ೭. ಕೊಡುಗೆ; ದಾನ. ಆ. ಸ್ಪರ್ಶಮಣಿ; ಪರುಸಗಲ್ಲು. 
೯. ಗಾಳಿ. ೧೦. ಆಕಾಶ. ೧೧. ಸುರತ ; ಕೂಟ. ೧೨. ಗುಪ್ತಚಾರ. 
೧೩. (ದ್ವೈತ! ನಲವತ್ತುಗುಣಗಳಲ್ಲಿ ಒಂದು: ರೂಪ, ರಸ, ಗಂಧ, 
ಸ್ಪರ್ಶ, ಸಂಖ್ಮಾ . . . ಸೌಭಾಗ್ಯವೆಂದು ಸಾಮಾನ್ಮವಾಗಿ ನಲವತ್ತು ವಿಧ ಗುಣಗಳು 
(ಹಿಂದಸಾ. ೨೭೫). ೧೪. [ಬೌದ್ದ] ಇಂದ್ರಿಯಜ್ಞಾನ : ಇಂದ್ರಿಯವು ತನ್ನ ವಿಷಯವನ್ನು 
ಮುಟ್ಟಿದಾಗ ಆಗುವುದು "ಸ್ಪರ್ಶ'. "ಸ್ಪರ್ಶ'ದಿಂದ ಆಗುವ ಅನುಭವವೇ ವೇದನೆ 
(ಭಾರದ. ೧೯೫). ೧೫. [ವ್ಯಾಕ] ಕಕಾರದಿಂದ ಮಕಾರದವರೆಗಿನ ವ್ಯಂಜನ; 
ವರ್ಗೀಯವ್ಕಂಜನ. ೧೬. ಸಂಪೂರ್ಣಶ್ವಾಸನಿರೋಧದಿಂದ ಉಚ್ಚರಿಸುವ 
ವ್ಯಂಜನ; ಮೂಕವ್ಯಂಜನ : ಭಾಷಾಶಾಸ್ತ್ರಜ್ಞರ ಅಭಿಪ್ರಾಯದಂತೆ ಮೂಲದ್ರಾವಿಡರಲ್ಲಿ 
ಸ್ಪರ್ಶವರ್ಣಗಳು ಇದ್ದುದು ಐದಲ್ಲ, ಆರು. ಆ ಆರನೆಯ ಸ್ಪರ್ಶವೇ (68500) ವತ್ತ, 
(ದ್ರಾವಿವಿ. ೩೫೩). (ಸಂ.] 

ಸ್ಪರ್ಶಕಾಲ (ನಾ). [ಜ್ಕೋತಿ] ಗ್ರಹಣವು ಆರಂಭವಾಗುವ ಸಮಯ. (ಸಂ. 

ಸ್ಪರ್ಶನ (ನಾ). ೧. ಮುಟ್ಟುವಿಕೆ; ಸೋಕುವಿಕೆ: ಪಯಃಪಾನದಿಂ ಯುವತೀ 
ಸ್ಪರ್ಶನಮಾಮ್ಲತಿಕ್ತಮಧುರದ್ರವ್ಕಂಗಳಿಂ . . . ಆ ಶಿಕ್ತಮುಂ ಪಿಂಗುಗುಂ (ಲೋಕೋಪ. 
೯-೫):: ಕೂಡಲಸಂಗನ ದರ್ಶನ ಸ್ಪರ್ಶನದಿಂದ ಮನವೊಲಿದು ನೆರೆವ ಭರವನೇನ 
ಹೇಳುವೆನಯ್ಕ (ಬಸವ. ೪೩). ೨. ಹಿಡಿತ; ಹಿಡಿಯುವಿಕೆ: ""ನಿಗ್ರಹಂ ಪೀಡನಂ 
ಸ್ಪರ್ಶನಂ ಗ್ರಹಣಮೆನಲು ಹಿಡಿಹಂ'' (ಮಂಗರಾ. ೧೩೦-೧೭೧)). ೩. ಸ್ಪರ್ಶೇಂದ್ರಿಯ. 
೪. ಕಾಳಗ; ಯುದ್ಧ. ೫. ಗಾಳಿ; ವಾಯು: ""ಸ್ಪರ್ಶನಃ - ವಾಯು '' 

. (ಕಾಶಕ್ಯ. ೨೨೨). ೬. ದಾನ; ಕೊಡುಗೆ: ""ವಿಶ್ರಾಣನಂ, ವಿಹಾಯನಂ . . . ಸ್ಪರ್ಶನಂ, 
ಉತ್ಸರ್ಗಃ, ಪ್ರದೇಶನಂ, ದಾನಂ - ಈ ೧೦ ಕುಡುವುದು'' (ಹಲಾಯು. ೬೯-೨೬೫). [ಸೆಂ.] 

ಸ್ಪರ್ಶನತಪ್ಪುಕ (ನಾ). [ವೀಶೈ] ಸ್ಪರ್ಶದಿಂದ ಪಾಪಮಾಡಿದವನು: ದರುಶನ 
ತಪು ಪಕ ಪ್ರಥಮಪಾತಕ ಸ್ಪರ್ಶನತಪು ಕ ದ್ವಿತೀಯಪಾತಕ ಗುರುತಪು)ಕ ತೃತೀಯ 
ಪಾತಕ ಪರದಾರ ಚತುರ್ಥಪಾತಕ ಮಾಂಸಾಹಾರಿ ಪಂಚಮಪಾತಕ ಈ ಐವರೊಡನೆ ನೀ 
ನುಡಿಯಲಿಲ್ಲೆ, ರಾಮನಾಥಾ (ದೇದಾವ. ೧೯-೨೮). (ಸ್ಪರ್ಶನ * ತಪ್ಪುಕ] 

ಸ್ಪರ್ಶನಾನುಮಿತ (ನಾ). ಮುಟ್ಟಿ ನೋಡಿ ತಿಳಿಯಬಹುದಾದುದು ; ಸ್ಪರ್ಶದ 
ಮೂಲಕ ಊಹಿಸಬಹುದಾದುದು : ಇದು ಬನಮಿದು ನೃಪಗೃಹಮೆಂಬುದಮೋಘಂ 
ಸ್ಪರ್ಶನಾನುಮಿತಮಪ್ಪುದು ಷಟ್ಟದ ಶುಕಪಿಕಾಳಿಗೆನೆ ನೃಪಸದನಂ ಸೊಗಯಿಪುದು 
ಚಿತ್ರಮಣಿಶಬಲತೆಯಿ೦ (ಜಗವಿ. ೨-೩೬). ([ಸಂ.] 

ಸ್ಪರ್ಶನಾಮಕರ್ಮ (ನಾ). [ಜೈನ] ತೊಂಬತ್ತುಮೂರು ಬಗೆಯ ನಾಮಕರ್ಮ 


i 


ಮತ್ಸರ. |10 


ಸಂಪರ್ಕ ಅಥವಾ ಪ್ರಭಾವದಿಂದ |15 


20 


35 


ಸ್ಪಷ್ಟ 


ಪ್ರಕೃತಿಗಳಲ್ಲಿ ಒಂದು: ಸ್ಪರ್ಶನಾಮಕರ್ಮಮಷ್ಟವಿಗ್‌ಮಕ್ಕುಂ ಕರ್ಕಶ 
ಮೃದು ಗುರು ಲಘು ರೂಕ್ಷ ಸ್ನಿಗ್ಹ ಶೀತೋಷ್ಣ ಸ್ಪರ್ಶನಾಮಕರ್ಮಮೆಂದಿಂತು 
(ಗೊಮ್ಮಸಾ. ೪-೧೦). [ಸಂ.] 

ಸ್ಪರ್ಶನೀಯ (ಗು). ೧. ಮುಟ್ಟುವುದಕ್ಕೆ ಯೋಗ್ಕವಾದ. ೨. ಮುಟ್ಟತಕ್ಕ; 

ಖಟ್ಟಬೇಕಾದ. (ನಾ). ೩. ಮುಟ್ಟುವುದಕ್ಕೆ ಹಿತವಾದುದು; 

ಸ್ಪರ್ಶಸುಖವನ್ನು ಕೊಡತಕ್ಕುದು: ಧೃತನಾನಾವರ್ಣಪರ್ಣಚ್ಛವಿಸಮುದಯ 
ಸಂದರ್ಶನೀಯಂ . . . ದ್ವಿರೇಫೋದಿತನಾದಕರ್ಣನೀಯಂ ಸಿಕತಿಲತಲಶಯ್ಕಾಚಯ 
ಸ್ಪರ್ಶನೀಯಂ ಸತತಂ ಪೌರರ್ಗ ಪಂಚೇಂದ್ರಿಯಸುಖದೊದವಂ ನಂದನಂ ಮಾಬ್ಬುದೆಂದುಂ 
(ಚಂದ್ರಪು. ೧-೧೧೨). ಸಂ.) 

ಸ್ಪರ್ಶನೋದಕ (ನಾ). [ವೀಶೈ] ದಶವಿಧ ಪಾದೋದಕಗಳಲ್ಲಿ ಒಂದು; 
ಜಿಹ್ಟೆಯಲ್ಲಿ ಸ್ವೀಕರಿಸಿದ ತೀರ್ಥ : ಪ್ರಥಮದಲ್ಲಿ ಪಾದೋದಕ . . . ಚತುರ್ಥದಲ್ಲಿ 
ಸ್ಪರ್ಶನೋದಕ . . . ದಶಮದಲ್ಲಿ ಸತ್ಕೋದಕ (ಚನ್ನವ. ಕ. ೫೩೦-೧೧೩೯); ಪಾದದಲ್ಲಿ 
ಪಾದೋದಕ ಆ ಪಾದತೀರ್ಥವನ್ನು ಲಿಂಗಕ್ಕೆ ಮಜ್ಜನಕ್ಕೆರೆಯಬೇಕೆಂಬ ಇಚ್ಛೆ ಹುಟ್ಟಿದಲ್ಲಿ 
ಲಿಂಗೋದಕ . . . ಜಿಹ್ವೆಯಲ್ಲಿ ಪಂಚಾಂಗುಲದಿ ಸ್ವೀಕರಿಸಿದ್ದೇ ಸ್ಪರ್ಶನೋದಕ 

io.) 

ಸ್ಪರ್ಶಪ್ರವೀಚಾರ (ನಾ). [ಜೈನ] ಸ್ಪರ್ಶದ ಮೂಲಕವೇ ರತಿಸುಖವನ್ನು 
ಪಡೆಯುವವನು: ಅಲ್ಲಿಯ ನಿಳಿಂಪರೆಲ್ಲಂ . . . ಸ್ಪರ್ಶಪ್ರವೀಚಾರರುಮಪ್ಪರ್‌ 
(ಸುಕುಮಾ. ೧೧-೬೨ ವ). (ಆ ಸಂ. ಸ್ಪರ್ಶಪ್ರವಿಚಾರ) 

ಸ್ಪರ್ಶಮಣಿ (ನಾ). ಸೋಕಿದ ಲೋಹವನ್ನು ಚಿನ್ನವಾಗಿ ಪರಿವರ್ತಿಸುವುದೆಂದು 
ನಂಬಲಾದ ಒಂದು ಬಗೆಯ ಕಲ್ಲು: ತನ್ನಂ ಸೋಂಕಿದ ಲೋಹಾದಿಗಳನ್ನೆಲ್ಲ 
ಸುವರ್ಣಮಯಮಾಗಿ ಮಾಳ್ಪ ಸ್ಪರ್ಶಮಣಿ (ವಿವೇಕ. ೨೧೦) ; ಕಾಂಚನ ಖನಿಯ ಖನನಂ 
ವೃಥಾ ಪರಿಶ್ರಮವಲ್ತೆ ಸ್ಪರ್ಶಮಣಿ ಕರದೊಳಿರೆ ? (ಚಿತ್ರಾಂಗ. ೪೦-೧೦೯೧). (ಸಂ.] 

ಸ್ಪರ್ಶಯೋಗ (ನಾ). [ವೀಶೈ] ಒಂದು ಬಗೆಯ ಯೋಗ: ಮಂತ್ರಯೋಗ ಸೆಹಿತ 
ಪವನಮನಂಗಳೊಂದುಗೂಡಿ ಮೂಲಾಧಾರದಿಂ ಸುಷುಮ್ನಾನಾಡಿಮಾರ್ಗದೊಳ್ಳೆದಿ 
ಶಿರೋಮಧ್ಯಗತ ಪರಮಾತ್ಮತೇಜಸ್ಸಿನೊಳು ಮನೋಲಯವಹುದೇ ಸ್ಪರ್ಶಯೋಗ 
ವೆನಿಸುವದು (ಎವೇಕ. ೫೫). |ಸಂ.] 

ಸ್ಪರ್ಶವೇದಿ (ನಾ). ಎ ಸ್ಪರ್ಶಮಣಿ: ಆತತಾಬ್ರಂಶೀಶಿಲೆಗಳೊಳು ರತ್ನಗಿರಿಗಳೊಳು 
ಸ್ವೀತವಿಲಸತ್‌ ಸ್ಪರ್ಶ[ಪಾಠಾಂ. ಪುರುಷ]ವೇದೀವ್ರಾತದೊಳು ದರುಶನವಿಮುಕ್ತಿಖ್ಮಾತ 
ದಾಸ್ತಾನಂಗಳೊಳು ನಂದನವನಂಗಳೊಳು . . . ಪೊಂಗಿ ನಡೆವುತ (ಬಸಪು. ೧೯-೩೪). 

[ಸಂ.] 

ಸ್ಪರ್ಶಾನುಮೇಯ (ನಾ). ಎ ಸ್ಪರ್ಶನಾನುಮಿತ: ವನಿತೆಯ ಕಣ್ಟೆಳಗುಂ 
ಚಂದನಜಲಮುಂ ಬೇಜ್‌ವೇಜ್‌ ನಿಟ್ಟಿಸಲರಿದೆಂಬಿನಮಡಣಿ ಪರ್ವಿ ಭೂಪಂಗೆನಸುಂ 
ಸ್ಪರ್ಶಾನುಮೇಯಮಾದುವು ಕೊಳದೊಳ್‌ (ಮಲ್ಲಿಪು. ೬-೧೧೫). ([ಸಂ.) 

ಸ್ಪರ್ಶಾಷ್ಟಕ (ನಾ). [ಜೈನ] ಎಂಟು ಬಗೆಯ ಸ್ಪರ್ಶನಾಮಕರ್ಮಪ್ರಕೃತಿ: 
ಸ್ಪರ್ಶಾಷ್ಟಕಂ . . . ನೀಚೈರ್ಗೋಶತ್ರಂಗಳೆಂಬ ದ್ವಿಸಪ್ತತಿಪ್ರಕೃತಿಗಳಂ ನಿರವಶೇಷಂ ಕಿಡಿಸಿ 
(ಆದಿಪು. ೧೬-೪೯ ವ). (ಸಂ. 

ಸ್ಪರ್ಶಿಸು (ಕ್ರಿ). ಮುಟ್ಟು; ಸೋಕು: ಎದ್ಕುಚ್ಛಕ್ತಿಯ ಜೀವಂತತಂತಿಯನ್ನು 
ಸ್ಪರ್ಶಿಸುವುದರಿಂದ ಆಘಾತವುಂಟಾಗುತ್ತದೆ (ರೂಢಿ). [ಸ್ಪರ್ಶ + - ಇಸ್ಮು) 

ಸ್ಪರ್ಶೇಂದ್ರಿಯ (ನಾ). ಸ್ಪರ್ಶಜ್ಞಾನವುಳ್ಳ ಇಂದ್ರಿಯ; ಮೈದೊಗಲು; 
ಚರ್ಮ : ಗಾಳಿಯು ನಮಗೆ ಕಾಣಿಸುವುದಿಲ್ಲ, ಆದಾಗ್ಕೂ ಸ್ಪರ್ಶೇಂದ್ರಿಯದಿಂದ ಗಾಳಿ 
ಇರುತ್ತದೆಂದು ತಿಳಿದುಕೊಳ್ಳುತ್ತೇವೆ (ಮುಂಬಯಿ. ೪-೫೮). ([ಸಂ.) 

ಸ್ಪಷ್ಟ (ಗು). ೧. ನಿಚ್ಚಳವಾಗಿ ಕಾಣುವ; ವಿಶದವಾದ; ಚೆನ್ನಾಗಿ 
ಗೋಚರವಾದ. ೨. ನಿಜವಾದ; ಸತ್ಯವಾದ. ೩. ಚೆನ್ನಾಗಿ ಅರಳಿದ; 
ಪೂರ್ಣವಿಕಸಿತವಾದ. (ನಾ). ೪. ನಿಚ್ಚಳವಾಗಿ ಕಾಣುವಂತಹುದು; 
ಸ್ಫುಟವಾಗಿರುವುದು : ""ವಿಶದಂ, ಪ್ರಕಟಂ, ಸ್ಪಷ್ಟಂ, ಪ್ರಕಾಶಂ, 'ಸ್ಫುಟಂ - ಈ ೫ 
ಅಲೌಯಲ್ಬರ್ಪುದು'' (ಹಲಾಯು. ೧೨೪-೬೭); ಬೆಳ್ಳಿಯ ನಾಣ್ಮಗಳ ಮೇಲೆ ಅಚ್ಚು 


(ಕರ್ನಾಕ. ೧೩೭). 


ಸ್ಪಷ್ಟೀಕರಣ 


ಸ್ಪಷ್ಟವಾಗಿ ಮೂಡುವುದು (ಮುಂಬಖ. ೪-೧೨೧) ; ಇವುಗಳೊಂದೂ ಸ್ಪಷ್ಟವಾಗಿ ಸರಿಯಾಗಿ 
ತಿಳಿದಿರಲಿಲ್ಲ (ಮಲೆನಾ. ೭). (ಸೆಂ. 
ಸ್ಪಷ್ಟೀಕರಣ (ನಾ). ೧. ವಿವರಗಳೊಂದಿಗೆ ಸಂಪೂರ್ಣವಾಗಿ ತಿಳಿಸಿಹೇಳುವುದು; 
ಕ್ಲಿಷ್ಟ ಅಥವಾ ಗೂಢವಾಗಿರುವುದನ್ನು ವಿವರವಾಗಿ ವಿವರಿಸುವುದು: 
ಹೊಸಪ್ರತಿಯಲ್ಲಿ ಇದರ ಸ್ಪಷ್ಟೀಕರಣ ಮಾಡಿದೆ (ಶಮಪಾಂ. ೬೭). ೨. ವಿವರಣೆ 
ಕೊಡುವ ಹೇಳಿಕೆ ; ಸಮಜಾಯಿಷಿ. [ಸಂ.) 
ಶ್ಯ (ಗು). ೧. ಮುಟ್ಟುವುದಕ್ಕೆ ಯೋಗ್ಕವಾದ; ಮುಟ್ಟಲರ್ಹವಾದ : 
ಮತ್ತಂ ಸ್ಪೃಶ್ಮಾಸ್ಪ )ಶೃಕಾರುಗಳುಮೆಂದಿರ್ತೆಅದ ಶೂದ್ರಸಂತತಿಗೆ ಶುಶ್ರೂಷಾ 
ನಿಯೋಗಂಗಳುಮಂ . ಉಪದೇಶಂಗೆಯ್ದು (ಆದಿಷು. ೮-೬೪ ವ). (ನಾ). 
೨. ಮುಟ್ಟುವುದಕ್ಕೆ ಯೋಗ್ಯನಾದ ವ್ಯಕ್ತಿ 
ದವನು : ಸ್ಪೃಶ್ಶಾಸ್ಪೃಶ್ಶರ ವಿಚಾರಮಂಥನ ಹಾಗೆಯೇ ಸಾಗಿದೆ (ಧರ್ಮಸಾ. ೨). 1ಸಂ.1 
ಸ್ಪೃಷ್ಟ (ಗು). ೧. ಕೈಯಿಂದ ಮುಟ್ಟಿದ; ಸ್ಪರ್ಶ ಮಾಡಿದ. ೨. ಸಂಪರ್ಕ 
ಹೊಂದಿದ; ಸಂಸರ್ಗವಾದ. ೩. ಪ್ರಭಾವಕ್ಕೆ ಒಳಗಾದ; ಪರಿಣಾಮಕ್ಕೆ 
ಒಳಗಾದ. ೪. ಮೈಲಿಗೆಯಾದ; ಸ್ಪರ್ಶದಿಂದ ಕೆಟ್ಟುಹೋದ. (ನಾ). 
೫. ನಿಶ್ಚಯಿಸಲ್ಪಟ್ಟುದು. ೬. ಅಧಿಕವಾದುದು: "“ಸ್ಪೃಷ್ಟಂ - ೧ ನಿಶ್ಚಯಿಸ 
ಲ್ಪಟ್ಟದ್ದು, ೨ ಬಹುವಾದ್ದು'' (ಸಿದ್ಧಾಂತಿ. ೩೮೩). ೭. ಪ್ರಭಾವಕ್ಕೆ ಅಥವಾ ಪರಿಣಾಮಕ್ಕೆ 
ಒಳಗಾದವನು: ಸೃಷ್ಟಿಚೋದನೆಗಳಿಂ ನರನೊಳಿಷ್ಟಗಳುದಯವಿಷ್ಟಸಿದ್ದಿಗೆ 
ಯಂತ್ರತಂತ್ರಗಳ ಯುಕ್ತಿ ತೃಷ್ಟೃಕುಶಲದೆ ಸೃಷ್ಟವಿಕೃತಿ ; ಇಂತನ್ಕೋನ್ಶ ಸ್ಪ ಷ್ಟರ್‌ 
ಪ್ರಕೃತಿನರರು (ಮಂಕುಕ. ೮೬೦). ೮. [ವ್ಯಾಕ] ಅಕ್ಬರೋತ್ಪತ್ತಿಸ್ವಾನಗಳಿಂದ 
ಪೂರ್ಣಸ್ಪರ್ಶವಾಗಿ ಉದ್ಭವಿಸುವ ವರ್ಣ; ವರ್ಗೀಯ ವರ್ಣ. (ಸಂ. 
ಸ್ಪೃಷ್ಟಕ (ನಾ). [ಕಾಮಶಾ] ಆಲಿಂಗನಪ್ರಕಾರಗಳಲ್ಲಿ ಒಂದು : ರಭಸದೆ ಪೋಪಳ್ಗೆ 
ಯಿದಿರ್ವರುತಾಟಂದೊರ್ವನವನೆ ಮನದಂದವಂಗರುಹರಿನೀಕ್ಷಿಸಲವಳುಂ ನಿರೀಕ್ಷಿಸಲ್‌ 
ಸ್ಪೃಷ್ಟಕಾಖ್ಯಮುಪಗೂಹನಕ(ಮು)ಂ (ಮನ್ಮವಿ. ೧೧-೪) ; ಇದಿರೆ ಬರ್ಪ ಸುದತಿಗಿದಿರೆ 
ನಡೆದು ಕಿಲೌದೆನಿಪ್ರ ಪಥದೊಳು ಪದೆದು ಪುರುಷನವಳ ಸೋಂಕಲದನೆ ಮನದೆಗೊಂಡು 
ಪುಳಕಮುದಿಸೆ ಮುರಿದು ನೋಳ್ಬುದೀಗ ಸ್ಫ£ಸ್ಪೃ3ಷ್ಟಕಂ (ಜನವ. ೭-೨). !ಸಂ.) 
ಸ್ಪೃಹಣೇಯ (ಗು). ೧. ಬಯಸತಕ್ಕ; ಅಪೇಕ್ಷಣೀಯವಾದ. (ನಾ). 
೨. ಇಷ್ಟವೆನಿಸುವಂತಹುದು; ಅಪೇಕ್ಷಣೀಯವಾದುದು: ಗೃಹದೀರ್ಫಿಕೆಯಂ 
ಧಾರಾಗೃಹಮಂ . . . ಆರ್ಗಂ ಸ್ಪ್ರಹಣೀಯಮಾಗೆ ಪಲವುಂ ಬಹುವಿದ್ಕಾಗೃಹಮಹತ್ತರರ್‌ 
ಸಮೆದಿತ್ತರ್‌ (ಪಂರಾಮಾ. ೧೨-೯೮); ಶರೀರದೆ ಘಟಿಸಿದ ಯೌವನವೆ ಸುಮದವೋಲ್‌ 
ಸ್ಪೃಹಣೀಯಂ (ಶಾಕುಂತ. ೧೦-೯) : ಯಾರಾದರೂ ಮದುವೆಯಾಗಲು ಇಚ್ಛಿಸಿದರೆ ಅದು 
ಸ್ಪ ಹಣೀಯವೇ, ಗರ್ಹಣೀಯವಲ್ಲ (ಶರಚ. ೨೨೪). ೪. ಇಷ್ಟನೆನಿಸುವವನು; 
ಅಪೇಕ್ಷಣೀಯ ವ್ಯಕ್ತಿ: ವಸಂತ ಎಷ್ಟೇ ಸ್ಪೃಹಣೀಯನಾದರೂ ತಾನು ಆನಂದನ 
ಹೆಂಡತಿ (ಕಮನೆ. ೧೩೦). (ಸಂ.] 
ಸ್ಪೃಹೆ (ನಾ). ಬಯಕೆ ; ಅಪೇಕ್ಷೆ : ""ಇಚ್ಛಾ, ಕಾಂಕ್ತಾ, ಸ್ಪೃ 
ಈ ೮ ಇಚ್ಛೆ'' (ಹಲಾಯು. ೧೧೮-೨೫). (ಸಂ. ಸ್ಪೃಹಾ। 
ಸ್ಪೃಹೆವೇಖ (ಕ್ರಿ). ಬಯಸು ; ಇಚ್ಛಿಸು : ಭಯಭಕ್ತಿ ಸ್ಪೃಹೆವೆತ್ತು ನೋಳ್ಳ ನಯನಂ 
ರೋಷಾರುಣಾವೇಶದುರ್ಣಯಕಿಂಬಾಯ್ತು (ಶಬ್ರಶಂ. ೪-೧೩೩). (ಸ್ಪೃಹೆ “- ಪೆಲ್ಬು] 
ಸೃಟಾಧರ (ನಾ). ಹೆಡೆಯುಳ್ಳ ಹಾವು ; ಸರ್ಪ : ಈ ಘುಳುಘುಳುಧ್ವಾನೋದ್ಧತ 
ಬುದ್ದುದಪ್ರಕರವಾ ಸ್ತಟಾಧರನತಿಸ್ಟಾರೆ ಸೃಟಾಫೂತ್ಕಾರವಾತೋದ್ಗತ ಬುದ್ಬುದಪ್ರಕರಂ 
(ಜಗವಿ. ೩-೮೦ ವ). [x0.} 
ಸೃಟಾರತ್ನ (ನಾ). ಹಾವಿನ ಹೆಡೆಯಲ್ಲಿ ರುವುದೆಂದು ನಂಬಲಾದ ರತ್ನ; 
ಫಣಾರತ್ನ : ದಶಾದಿಶಾದ್ಕೋತತ್‌ ಸೃಟಾರತ್ನಮಂಜುಳನಿರ್ಕುಂ (೭ 
“ No.) 
ಸ್ಫಟಿಕ (ನಾ). ೧. ಬೆಣಚುಕಲ್ಲಿನ ಜಾತಿಗೆ ಸೇರಿದ ನಿರ್ಮಲವೂ ಪಾರದರ್ಶಕವೂ | 
ಆಗಿರುವ ಒಂದು ಬಗೆಯ ಬಿಳಿಯ ಹೊಳಪಿನ ಕಲ್ಲು 
ಸೃಟಿಕ'' (ಓಷಧಿ. ೮೮); ಚಿದಂಬರದೇವಾಲಯದಲ್ಲಿರುವ ಲಿಂಗವು ಸೃಟಿಕದಿಂದ 


De 


ವಿಷ್ಣುಪು ೨-೧-೧೭೨). 


ಆಶಂಸಾ - | 


೮೭೭೦ 


; ಮುಟ್ಟಿದರೆ ಮೈಲಿಗೆಯೆನಿಸ |10 


15 


35 


40 


: ""ನಿರ್ಮಲೋಪಲ: - | 45 


ಸೃಟಿಕಮಣಿ (ನಾ). 


ಸೃಟಿಕಾಶ್ಮ (ನಾ). 


ಸೃಟೆ (ನಾ). ಹಾವಿನ ಪ 


ಸ್ಥಾಟಿಕಗ್ರಾವ (ನಾ). 


ಸ್ಫಾಟಿಕಾದ್ರಿ (ನಾ). 


ಸ್ದಾ 


ಸ್ದಾ ಕಲನ 


ನಿರ್ಮಿತವಾದುದು (ಭಾರದ. ೫೧೯) ; ಅವನ ಕೀರ್ತಿಪ್ರಶಸ್ತಿಯ ಸೃಟಿಕಭೂಮಿಕೆಯಂತೆ 
. ಅಚಲದಲಶಾಂತಿ ದೆಸೆದೀವೆ (ವೈಶಾಖಿ. ೯೦-೭೨೬). ೨.. ಸೂರ್ಯಕಾಂತ ಶಿಲೆ: 
“ಸೃಟಿಕಃ, ಸೂರ್ಯಕಾಂತಃ, ಅರ್ಕಾಶ್ಮಾ, ದೆಹನೋಪಳ: - ಈ ೪ ಸೃಟಿಕಂ'' 
""(ಒಂದು ಗೊತ್ತಾದ ಒಳರಚನೆಯಿದ್ದು, ಒಂದು 
ಕ್ರಮದಲ್ಲಿ ಅಳವಡಿಸಿದ ಸಮತಳದ ಮುಖಗಳಿಂದ ಎಲ್ಲೆಗಟ್ಟಿ) 
ನಿರ್ದಿಷ್ಟಘನರೂಪವನ್ನು ಪಡೆದ ಅಣುರಾಶಿ'' ಕೆಲವು 
ಸೃಟಿಕಗಳನ್ನು (€೯ystls) ಕಾಯಿಸುವುದರಿಂದ, ಸೀಳುವುದರಿಂದ ಇಲ್ಲವೆ 
ಅದುಮುವುದರಿಂದ ವಿದ್ಮುತ್ತು ಉತ್ಪತ್ತಿಯಾಗುತ್ತದೆ (ಶಿಲ್ಪನಾ. ೨೨೭). ೪. ಒಂದು 
ಬಗೆಯ ಸಸ್ಮ ಮತ್ತು ಅದರ ಹೂವು: ಕುರುವಕ, ಪಟಿಕದ ಹೂ, ಸ್ಫಟಿಕದ ಹೂ 
(ಮೈಔಗ. ೧೧-೧೯೫); ಕೋಕಿಲಾದಿ ಕೂಜನ: ಸೃಟಿಕಪುಷ್ಪಲಾಜನ (ಅನಿಕೇ. ೨೦-೧೪). 
೫. ಗುರಾಣಿ ; ಢಾಲು (7?) : ಎಷ್ಟು ಪಟುಭಟರಾದರೂ ಸೃಟಿಕದ ಮರೆಯಲ್ಲಿ 
ಅಡಗಬೇಕು (ಮೋಳಮಾ. ೨೧-೯೨). [ಸಂ.1 
= ಸೃಟಿಕ ೧: ಅತಿಶೈತ್ಕವಾಗಿ ಜನಗಳ ಪಿತ್ತವನ್ನು 
ಪರಿಹರಿಸುವುದರಲ್ಲಿ ಮುಖ್ಯವಾಗಿರುವುದು ಸೃಟಿಕಮಣಿಯ ಗುಣ (ಸಕವೈ. ೩೯). (ಸಂ.] 


(ಹಲಾಯು. ೨೯-೨೨). ೩. 


(Crystal. ಇಂಕನಿ) ? 


ಸೃಟಿಕಾದ್ರಿ (ನಾ). ಕೈಲಾಸಪರ್ವತ: ಸರದದ ಮುಗಿಲ್ಲಳೆಜಗಿದ ತರಳ 


ಸೃಟಿಕಾದ್ರಿನಿಕರಮೆನೆ ಕೊನೆಯೊಳ್‌ ಬೆಳ್ನೊರೆಎಿಂಡಂ ತಾಳಿದ ಪೆರ್ದೆರೆವಿಂಡುಗಳೆಸೆವುವಾ 
ಮಹಾವಾಹಿನಿಯೊಳ್‌ (ಚಂದ್ರಪು. ೧೦-೫೦). [ಸಂ.) 


ಸೃಟಿಕಾಬ್ಹ (ನಾ).' ಬಿಳಿಯ ಕಮಲ; ಬಿಳಿಯ ತಾವರೆ: ಅನುರೂಪಂ 


ಸೃಟಿಕಾಬ್ದದೊಳ್‌ ದಧಿ ಸುವರ್ಣಕ್ರೌಂಚದೊಳ್‌ ರೋಚನಂ . . . ಮಾಣಿಕ್ಕಭಾಜನ 
ದೊಳ್‌ ಕುಂಕುಮಪಂಕಮೇಂ ಮೆಚ್‌ದುವೋ ಮಾಂಗಲ್ಯಸಾಕಲ್ಮಮಂ (ಪಂರಾಮ. 
೫-೧೨೦). ([ಸಂ.1 

ಸ್ಪಟಿಕದ ಶಿಲೆ: ಪದಂ ಚಾರುಕಾಂಚನವರ್ಣಂ ಸೃಟಿಕಾಶ್ಮ 
ವರ್ಣಮುದರಂ ಮಾಣಿಕ್ಕವರ್ಣಂ ಕೊರಲ್‌ (ಜಗಎ. ೧-೫೧). (ಸಂ. ಸೃಟಿಕಾಶ್ಮನ್‌] . 


""ಘಣಮೆನಲ್‌ ಸೃಟೆಯೆನಲ್‌ ಪೆಡೆಯಕ್ಕು'' 


(ಮಂಗರಾ. ೧೧೮-೩). (ಸಂ. ಸ್ಪ 
ಸ್ಫಾಟಿಕ (ನಾ). ಎ ಸ್ಪಟಿಕ ೧ ೧: ಕನಕಸ್ಸಾಟಿಕರತ್ನಹರ್ಮ್ಮಚಯಮಂ ಬಂದೇಲ್‌ ನಿಂದು 
(ರಾಜಶೇ. ೧೩-೯೨). [ಸಂ.] 


ಸೃಟಿಕಾಶ್ಮ: ನಿರ್ಮಳಜಳರುಚಿಯಂ ಸ್ಫಾಟಿಕಗ್ರಾವ 
ತಾಳುತ್ತುಮೆತ್ತಂ ಸುಲೌ್‌ವುದು ಮಹಿಭೃದ್ಧೇಹದೇಣೀ 
[ಸಂ.] 
= ಸೃಟಿಕಾದ್ರಿ: ಅಚ್ಛ ಸ್ಫಾಟಿಕಾದ್ರಿಪ್ರತಿಮ ಲಹರಿಕಾಜಾಲ 
ಸಂಕೀರ್ಣಮಂತಾ ನದಿ ಚೆಲ್ಪಾದತ್ತು (ಚಂದ್ರಪು. ೧-೮೩).  |ಸ0.1 
ರ (ಗು). ೧. ದೊಡ್ಡ ; ಅಗಲವಾದ ; ವಿಶಾಲವಾದ : ಪೊಕ್ಕಂ ನೃಪಾವಾಸಮಂ 
- ವಿಶಾಲೋರಃಸ್ತಲೀನಿಸ್ತುಲ ಚಕಚಕಿತಸ್ಸಾರಹಾರಂ ಕುಮಾರಂ (ಪಂರಾಮೂ. ೨-೩); 
ಸೃಟಾಧರನತಿಸ್ಫಾರಸ್ಕಟಾಪೂತ್ಮಾರವಾತೋದ್ಗತಬುದ್ದುದಪ್ರಕರಂ (ಜಗವ. ೩-೪೦. ವ). 
೨. ಹೇರಳವಾದ; ಅತಿಶಯವಾದ: ಗಂಗಾಪಗಾಸ್ಟಾರರುಗ್ವಿಸ್ತರಮಂ ತಟ್‌ , 
(ಎಕ. ೪. ಬೇಲೂರು. ೭; 1136); ಸ್ಫಾರಶರೀರಕಾಂತಿ ಜನನೀನಯನಾಬ್ದಮನುಳ್ಳಲರ್ಚ 
ಎಸ್ತಾರಮನೋರಥಾಂಗಮನೊಣರ್ಚೆ ಬೆಳರ್ಪೆಳನೇಸಅಂತೆ ತೇಜೋರುಚಿರಾತ್ಮನಲ್ಲಿರೆ 
ಜಿನಾರ್ಭಕಂ (ಪುಷ್ಪಪು. ೧೦-೧೬). (ನಾ). ೪. ಉಬ್ಬು ; ಬಾವು. ೫. ನಡುಕ; 
ಕಂಪನ. ೬. ಒಂದು ಬಗೆಯ ಆಭರಣ. ೭. ಅತಿಶಯ; ಆಧಿಕ್ಕ : "“ಸ್ಪೀತಂ 
ಸ್ಥಾರಂ ಘನಮೆನಿಕ್ಕುಂ'' (ವಸ್ತುಕೋ. ೧೦೬-೪೯೪). [ಸಂ.] 


ಬದ್ದಾವನಿಯೊಳ್‌ . . . 
ಸಮೂಹಂ (ಚಂದ್ರಪ. ೧-೧೪೭). 


ಸ್ಫಾಲನ (ನಾ). ೧. ನಡುಕ; ಕಂಪನ. ೨. ಘರ್ಷಣೆ. ೩. ತಟ್ಟುವಿಕೆ; 


ಚಪ್ಪರಿಸುವಿಕೆ: ತಮಾಲವನಂಗಳಿಂದೆ ಭೃಂಗಾಳಿಯ ಗಾವರಂ ಪುದಿದ ಪುಷ್ಪಲತಾ 
ಗೃಹದಿಂದೆ ಚಂದ್ರಿಕಾಜಾಲದವೊಲ್‌ ಕೆಲಂಬಿಡಿದು ಭೋರ್ಗರೆಯಲ್‌ ಸುರಿತರ್ಪ 
ನಿರುರ (ಪಾಳಾಂ. ರಾ] ಸ್ಟಾಲನ ಶೀಕರಪ್ರಕರದಿಂದೆಸೆದತ್ತು ಬೃಹದ್ಗುಹಾಂಗಣಂ 
(ಕಾದಂಪೂ. ೬೯೧). "ಆಸ್ಸಾಲನ' ಪರಾ. ಸಂ.) 


ಸಿಕ್ಕೆ “ಪಂ ಸ್ಫುರಿತ 


ಸ್ಫಿಕ್ಕೆ (ನಾ). ಪ್ರಾಣಿಗಳ ಮಲ ; ಸಗಣಿ, ಲದ್ದಿ, ಹಿಕ್ಕೆ ಇತ್ಮಾದಿ : “ಸಿಕ್ಕಾ - ಸ್ಫುಟೀಕರಣ (ನಾ). ೧. ಸ್ಪಷ್ಟಗೊಳಿಸುವಿಕೆ ; ಸ್ಪಷ್ಟೀಕರಣ : ಇಂತಹ ಕಡೆಗಳಲ್ಲಿ 
ಹೆಕ್ಕೆ, ಹಿಕ್ಕೆ'' (ಶಮದ. ೨೭೨ ಪ್ರಯೋ). [ಸಂ. ಸ್ಫಿಕ್ಕಾ?./ 1 ಶಬ್ದಮಣಿದರ್ಪಣದಲ್ಲಿ ಮಾತ್ರ ಸ್ಫುಟೀಕರಣಕ್ಕಾಗಿ "ಉ' ಪ್ರತ್ಮಯವನ್ನು ಸೇರಿಸುವುದು ಉಚಿತ (ಸಂಶೋಧ. ೫೭). 

ಈ ಶಬ್ದವನ್ನು ಸಂಸ್ಕ ೃತವೆಂದು ಪರಿಗಣಿಸಿ, "ಹಿಕ್ಕೆ' ಶಬ್ದವನ್ನು ಇದರ | | ೨. ತಿದ್ದುಷಾಟು; ಸರಿಪಡಿಸುವಿಕೆ. (ಸಂ.] 

ತದ್ಭವವೆಂದು ಹೇಳಿದರೂ ಸಂಸ್ಕೃತಕೋಶಗಳಲ್ಲಿ "ಸ್ಫಿಕ್ಕಾ' ಶಬ್ದ ಸಿಕ್ಕಿಲ್ಲ. | | ಸ್ಫುಟೀಕರಿಸು (ಕ್ರಿ). ಸ್ಪಷ್ಟಗೊಳಿಸು; ವಿಶದಪಡಿಸು: ವಿವೇಕಿಗಳೊಲ್ಲಿತರಗುಣಮ 

ಪಿಳ್ಳೆ, ಪಿಕ್ಕೆ, ಹಿಕ್ಕೆ ಶಬ್ದಗಳನ್ನು ಜ್ಞಾತಿಶಬ್ದಗಳ ಆಧಾರದಿಂದ ಈ | 5 | ನಿತರದೊಳಂ ಸ್ಫುಟೀಕರಿಸಿ ತೋರಲದು ನಿರ್ವಾಕುಳದಿಂದಂ (ಮಾಧವಾ. ೧-೧೦೦). 


ನಿಘಂಟಿನಲ್ಲಿ ದೇಶ್ಶಶಬ್ದಗಳೆಂದು ಪರಿಗಣಿಸಲಾಗಿದೆ.) (ಸ್ಫುಟೀಕರಣ 4 - ಇಸ್ಫು] 

ಸ್ಫೀತ (ಗು). ೧. ವಿಶಾಲವಾದ; ವಿಸ್ತೃತವಾದ. ೨. ದೊಡ್ಡ ; ಗಾತ್ರವಾದ: | |ಸ್ಫುಟೋಕ್ತಿ (ನಾ). [ಕಾವ್ಮಮಾ] ಸ್ಫುಟವಾದ ವರ್ಣಗಳಿಂದ ಕೂಡಿದ 
ಅತಿಸ್ಫಾರವಿಸ್ಬುಲಿಂಗ ಸ್ತೀತಾವರೋಹಣದೊಳಂ ದಂಡನ ಖಂಡನ ತಾಡನ ಮಾತು; ಒತ್ತಕ್ಷರ ಮತ್ತು ಮಹಾಪ್ರಾಣಾಕ್ಷರಯುಕ್ತವಾದ ನುಡಿ : ವೀರರಸಂ 
ಪೀಡನ ಗರ್ಜನ ತೆರ್ಜನಾದಿಗಳನೆಯ್ದಿ (ಅಜಿಪು. ೧೧-೧೦ ವ). ೩. ಅಧಿಕವಾದ; ಸ್ಟುಟೋಕ್ತಿಯಿನುದಾರತಮಂ ಕರುಣಾರಸಂ ಮೃದೂಚ್ಚಾರಣೆಯಿಂದಮದ್ಳುತರಸಂ... 
ಅತಿಶಯವಾದ : ಸ್ಟೀತಭಕ್ತಿಸಮಗ್ರದೊಳು . . . ಪ್ರೀತಿಯಿಂದಿಂತಾಡುತ (ಬಸಪ. | 10 | ಪ್ರಕಟಮಕ್ಕೆ (ಕಎರಾ. ೨-೯೯). [ಸಂ.] 
೩-೯). ೪. ಸಂತುಷ್ಟ; ಆನಂದಿತ. ೫. ಶುದ್ಧವಾದ. ೬. ಯಶಸ್ವಿಯಾದ; | ಸ್ಫುರಣ (ನಾ). ೧. ನಡುಗುವುದು; ಕಂಪನ: "“ಸ್ಪರಣಂ. ಸ್ಪುರಣಂ - ೨ 
ಅಭಿವೃದ್ಧಿ ಹೊಂದಿದ. ೭. ಅನುವಂಶಿಕ ರೋಗದಿಂದ ಬಳಲುತ್ತಿರುವ. | 1 ಅದುರುವುದು; ಅಲ್ಲಾಡುವುದು'' (ಸಿದ್ಧಾಂತ. ೩೫೮). ೨. ಪ್ರಕಟವಾಗುವಿಕೆ; 


(ನಾ). ಆ. ದೊಡ್ಡದು; ಘನವಾದುದು: ""ಸ್ಭೀತಂ ಸ್ಥಾರಂ ಘನಮೆನಿಕುಂ'' | ಗೋಚರಿಸುವಿಕೆ. ೩. ಹೊಳೆಯುವುದು; ಮಿನುಗುವುದು. ೪. ಮನಸ್ಸಿಗೆ 
(ವಸ್ತುಕೋ. ೧೦೬೭-೪೯). (ಸಂ. | ಹೊಳೆಯುವಿಕೆ ; ತಟ್ಟನೆ ನೆನಪಾಗುವಿಕೆ. ೫. ವಿಸ್ತಾರ. ಸಂ.1 
ಸ್ಫುಟ (ಗು). ೧. ಒಡೆದು ಹೋಳಾದ; ಸ್ಫೋಟವಾದ; ಸೀಳಿಹೋದ. 135 |ಸ್ಫುರಣೆ (ನಾ). ವ ಸ್ಫುರಣ ೪ : ಪರಮೇಶ್ವರಿ ನಿಚಾಂತಃಕರಣಜನಿತಸ್ಫುರಣೆಯನು 


೨. ಅರಳಿದ; ವಿಕಾಸವಾದ. ೩. ಸ್ಪಷ್ಟವಾದ; ಪ್ರಕಟವಾದ : ಮದವಾದಿ | | ಬಿನ್ನೈಸಲುದ್ಕೋಗಿಸಿದಳಭವಂಗೆ (ಪ್ರಭುಲೀ. ೨-೩೦); "ಇದು ಅಪೂರ್ವವಾದ ಸ್ಫುರಣೆ' 
ಭಯಂಕರನೆನ್ನು ದಣ್ಣುಳಂ. ಸ್ಫುಟಪಟುಘೊೋಷದಿಕ್ತಟಮನೆಯ್ದಿತು ವಾಕುಪಟು | ಎಂಬ ಮನಸ್ಸಿನ ಚಮತ್ಕೃತಿಯು ಸಹೃದಯರಲ್ಲಿ ಹುಟ್ಟುತ್ತಿದ್ದರೆ (ಧೃನ್ಮಾಲೋ. ೨೬೧). 
ಗೋಪನನ್ಹಿಯ (ಎಕ. ॥. ೬೯-೫೨; 1100). ೪. ಚೆನ್ನಾಗಿ ಕಾಣುವ, - ಗೋಚರಿಸುವ. [ಸಂ. ಸ್ಫುರಣ) 


೫. ಶುಭ್ರವಾದ; ಹೊಳೆಯುವ. .೬. ಹೆಸರುವಾಸಿಯಾದ ; ಪ್ರಸಿದ್ದವಾದ. ಸ್ಫುರಣೆಗೆಡು (ಕ್ರಿ). ಏನೂ ಹೊಳೆಯದಾಗು ; ಅಪ್ರತಿಭನಾಗು : ತರಣಿಸುತನದ 
೭. ಹರಡಿದ ; ವಿಸ್ತರಿಸಿದ. ಆ. ನಿಜವಾದ ; ಸತ್ಯವಾದ. ೯. ಅಸಾಮಾನ್ಮವಾದ; |20| ಕಂಡು ತಿರುವಿಗೆ ಸರಳ ಸಂಧಿಸಿ ತೆಗೆಯಲೆಂಬೀ ಸ್ಮರನ ವಿದ್ಮಾಶಕ್ತಿಯೊಳ್‌ ತಕ್ಷಣದಿ 


ವಿಚಿತ್ರವಾದ. (ನಾ). ೧೦. ಅರಳಿದುದು; ವಿಕಸಿತವಾದುದು: “"ಪ್ರಫುಲ್ಲಃ, ಕೀಲಿಸಲು ಸ್ಫುರಣೆಗೆಟ್ಟವನಲ್ಲಿ ನಿಂದನು (ಸಾಳೃಭಾ. ೩೦-೨೪). [ಸ್ಫುರಣೆ 4 ಕೆಡು) 
ಉತ್ಸುಲ್ಲಃ . . . ಸ್ಫುಟ. ಫುಲ್ಲಃ , ವಿಕಸಿತಃ, ಆ ಅರಳಿರುವುದರ ಹೆಸರುಗಳು, | |ಸ್ಫುರದನಲ (ನಾ). ಪ್ರಜ್ವಲವಾದ ಬೆಂಕಿ: ಉರುಪಿತ್ತಶೋಕಪಲ್ಲವವಿರಚಿತ 
ಅರಳಿದ್ದು'' (ಸಿದ್ದಾಂತಿ. ೧೧೧). ೧೧. ಸ್ಪಷ್ಟವಾಗಿ ಚೂ. ಶಯನೀಯಮೆನ್ನ ಮೆಯಂ ಪೀನಂ ಸ್ಫುರದನಲಪ್ರತಿನಿಧಿ ತತ್‌ಸ್ಟರೂಪಗುಣ 


ವಿಶದವಾದುದು: ""ವಿಶದಂ, ಪ್ರಕಟಂ, ಸ್ಪಷ್ಟಂ, ಪ್ರಕಾಶಂ, ಸ್ಫುಟಂ - ಈ ೫ 
ಅಜ'ಯಲೃ್ಬರ್ಪು[ಹ))ದು'' (ಹಲಾಯು. ೧೨೪-೬೭); ಸ್ಫುಟವಾದ ಬರೆವಣಿಗೆ, 
ಚೊಕ್ಕಟವಾಗಿರುವ ಅಭ್ಯಾಸ . . . ಎಲ್ಲ ಪಾಠಗಳಲ್ಲೂ ಬೋಧನೆಯಾಗಬೇಕು 


ಮಕ್ಕುಮೆಂಬುದೆಂದುಂ ಯುಕ್ತಂ (ಕವಿರಾ. ೩-೩೭). ಸಂ.) 
25 | ಸ್ಫುರದ್ರೂಪಿ (ನಾ). ಎದ್ದು ಕಾಣುವ ರೂಪವುಳ್ಳವನು; ಚೆಲುವ: ರಾಯನು 
ಸ್ಫುರದ್ರೂಪಿಯೂ ದೃಢಕಾಯನೂ' ಆಗಿದ್ದನು (ಕೃದೇವ. ೧೦); ಸ್ಫುರದ್ರೂಪಿಯೂ 
(ಶಿಕ್ಷದ. ೨೫೦). (೫೦.1 | ಪೌರುಷವಂತನೂ ಆದ ರಾಜಕುಮಾರನನ್ನು ನೋಡಿ ಅರಸನ ಸಿಟ್ಟು ಇಳಿಯಿತು 
ಸ್ಫುಟಬಂಧ (ನಾ). [ಕಾವ್ಮಮಾ] ಒತ್ತಕ್ಷರ ಮತ್ತು ಮಹಾಪ್ರಾಣಾಕ್ಷರಗಳು (ಮಣಿಸ. ೪೭). (ಸಂ. ಸ್ಪುರದ್ರೂಪಿನ್‌] 
ವಿಶೇಷವಾಗಿರುವ ಪಾದಬಂಧ : ಮೃದುತರ ವರ್ಣಾನುಗಮಾಸ್ಪದ ವಿರಚನೆಯೊಳಗೆ | ಸ್ಫುರಿತ (ಗು). ೧. ನಡುಗುವ; ಕಂಪಿಸುವ: ಸ್ಫುರಿತಾಧರಪಲ್ಲವೆ ಬಂಧುರಲೋಚನ 


ತೋರ್ಪುದದು ನೃದುಬಂಧಂ ವಿದಿತಸ್ಸುಟಾಕ್ಷರಾಧಿಕಪದವಿರಚಿತಮಪ್ಪುದಕ್ಕುಮಾ [39 ಕುಸುಮೆ . . . ಶಾಂತೆಯೆಂಬುದವಯವನಿರೂಪಣಕ್ರಮದಿನವಯವಂ ರೂಪಕದೊಳ್‌ 
ಸ್ಫುಟಬಂಧಂ (ಕವಿರಾ. ೨-೫೩). [ಸಂ.) (ಕವಿರಾ. ೩-೧೫). ೨. ಅದುರಿದ; ಕಂಪಿಸಿದ. ೩. ಹೊಳೆಯುವ; ಪ್ರಕಾಶಿಸುವ: 
ಸ್ಫುಟಹರ್ಷ (ನಾ). ಹೆಚ್ಚಾಗಿ ಹರ್ಷಿತನಾದವನು; ಅತಿಶಯವಾದ ಸ್ಫುರಿತ (ಪಾಕಾಂ. ವಿತತ] ತಪೋಮಯಾನಳನಿನೀಯೊಡಲಂ ನೆಗಟಕ್ಲೀ 
ಆನಂದವುಳ್ಳವನು: ಮಣಿಭೂಷಣಭಾಜಟಿಲಿತಮೂರ್ತ್ಮುತ್ಕರ್ಷಂ ಸ್ಫುಟಹರ್ಷಂ ತನ್ನ ಗಿರೀಂದ್ರಕಂದರದೊಳಗಿಂತೆ ದಲ್‌ ಕರಗಿಪೆಂ (ಪಂಪಭಾ. ೮-೬). ೪. ಅಸ್ಥಿರವಾದ; 
ವರ್ಷವರ್ಧನದಿನದೊಳ್‌ (ಆದಿಪು. ೨-೨). [ಸಂ.) ಹೊಯ್ತಾಡುವ. ೫. ಉಬ್ಬಿದ ; ಊದಿಕೊಂಡ. ೬. ವ್ಯಕ್ತವಾದ; ಪ್ರಕಟವಾದ. 
ಸ್ಫುಟಾಕ್ಸರ (ನಾ). [ಕಾವೃಮಾ] ಒತ್ತಕ್ಷರ ಮತ್ತು ಮಹಾಪ್ರಾಣಾಕ್ಷರ: |35| ೭. ಮನಸ್ಸಿನಲ್ಲಿ ಹೊಳೆದ; ಬುದ್ಧಿಗೆ ತೋರಿದ. (ನಾ). ೮. ಅದಿರುವುದು; 
ವಿದಿತಸ್ಪುಟಾಕ್ಷರಾಧಿಕಪದವಿರಚಿತಮಪ್ಪುದಕ್ಕುಮಾ ಸ್ಫುಟಬಂಧಂ (ಕವರಾ. ೨-೫೭). ([ಸಂ.) ಕಂಪಿಸುವುದು. ೯. ಪ್ರಕಾಶಿಸುವುದು; ಹೊಳೆಯುವುದು. ೧೦. ಮನಸ್ಸಿಗೆ 
ಸ್ಫುಟಿಕೆ (ನಾ). ೧. ಪುಡಿಕೆ; ಪೊಟ್ಟಣ: ಚೆಂದಳಿರ ಕರಂಡಕಮರವಿಂದದಳಸ್ಸುಟಿಕೆ ತೋರುವುದು; ಬುದ್ದಿಗೆ ಹೊಳೆಯುವುದು. ೧೧. ಹೊಳಪು; ಮಿಂಚು. 
ಕದಳಿಯೆಲೆವಡಲಿಗೆ ಚೆಲ್ವೊಂದಿರೆ ಕರದೊಳ್‌ (ರಾಜಶೇ. ೧೦-೩೪). ೨. ಮುರಿದು ೧೨. ಭಾವೋದ್ರೇಕ. ೧೩. [ಅಶ್ವಶಾ] ಕುದುರೆಯ ನಡಗೆಗಳಲ್ಲೊಂದು 
ಬಿದ್ದ ತುಂಡು, - ಹೋಳು. (ಸಂ. ಸ್ಟುಟಿಕಾ| ಪ್ರಕಾರ; ನೆಗೆಯುತ್ತ ಹೋಗುವ ಗತಿ: ಚಿಮ್ಮುಗಳ ಕಾಣಿಸುವುದು 


ಸ್ಫುಟಿತ (ಗು). ೧. ಬಿರಿದ; ಭಗ್ನವಾದ: ಮದ್ವಿಪತ್ತಿಶ್ರವಣಮಾತ್ರದಿಂ ಸ್ಫುಟಿತ | 40 
ಹೃದಯನಾದ ಚಂದ್ರಾಪೀಡನೆಲ್ಲಿ ಪುಟ್ಟಿದಂ (ಉದಂಉ. ೬೯೪). ೨. ಅರಳಿದ; | ನಾಗೋಷ್ಠವೆನಿಸಿಕೊಂಬುದು (ಅಶೃಟೀ. ೨೫-೭). ೧೪. [ಸಂಗೀತ] ಒಂದು 
ವಿಕಸಿತವಾದ. ೩. ಸ್ಪಷ್ಟಗೊಳಿಸಿದ ; ಪ್ರಕಟಪಡಿಸಿದ. ೪. ನಾಶವಾದ. (ಸಂ. | | ಸ್ವರಕಂಪ(ಗಮಕ)ವಿಶೇಷ; ಸ್ವರವು ಜಂಟಿಯಾಗಿ ನುಡಿಯುವ ಒಂದು 

ಸ್ಫುಟಿಸು (ಕ್ರಿ). ಪ್ರಕಟವಾಗು; ವೃಕ್ತವಾಗು; ಗೋಚರಿಸು: Fahl | ಗಮಕ: ಸ್ಫುರಿತ ಪ್ರಮಿತ ದೀರ್ಪ . .. ಕೋಮಲವೆಂಬವಿಪ್ಪತ್ತೆರಡೇ ಶ್ರುತಿಗಮಕಂಗಳು 

| 


ಸ್ಫುರಿತವೆನಿಸಿಕೊಂಬುದು. ಹಾವು ನಡೆದಂತೆ ಡೊಂಕುಡೊಂಕಾಗಿ ಓಡಿಸುವುದು 


ಸ್ಫುಟಿಸಿದಮಲಬ್ರಹ್ಮಗುರು ಬಸವಂಗೆ ಶರಣೆಂಬೆ (ಸದ್ಗುರು. ೧-೨): ಸಾಧನಾಭ್ಯ್ಮಾಸ (ವಿವೇಕ. ೧೮೬); ಸ್ಫುರಿತ - ಜಂಟಿಯ ಸ್ವರಗಳು ನುಡಿಯುವುದು (ಸಂಗೀಚಂ. ೨೮). 
ಗಳನ್ನು ಮಾಡಿದರೆ ಪ್ರಾತಿಭವು ಸ್ಫುಟಿಸಿ ಪರಶಿವನ ಅನುಗ್ರಹಕ್ಕೆ ಪಾತ್ರನಾಗುತ್ತಾನೆ |45, ೧೫. [ನಾಟ್ಕ] ವ್ಯಾದೀರ್ಣ, ಶ್ವಸಿತ, ವಕ್ರ, ಸಂಹತ, ಚಲಸಂಹತ, ಸ್ಫುರಿತ, 
(ಭಾರದ. ೨೧೫). (ಸ್ಫುಟ + - ಇಸು] I | ಚಲಿತ, ಲೋಲ ಎಂಬ ಎಂಟ: ಬಗೆಯ ಚಿಬುಕಭೇದಗಳಲ್ಲಿ ಒಂದು; 


ಸ್ಫುರಿತಕ ೮೭೭೨ ಸ್ಮರಕಳೆ 


ಬೆಚ್ಚಿದಂತೆ ಗದ್ದವನ್ನು ನಡುಗಿಸುವುದು: ಉರುತರದೆ ಬೆಚ್ಚಿ ನಡುಗಲ್‌ ಸ್ಫುರಿತಂ 


| ಗೊಳ್ಳುವಿಕೆ: "ಸ್ಫೋಟಗೊಳ್ಳು' ಪರಾ. ೩. ಕೊಲೆ; ವಧೆ; ನಾಶ. 
(ಲಾಸ್ಕರಣ. ೩-೧೦೧). ೧೬. ಮೂವತ್ತೈದು ಬಗೆಯ ದೇಶೀಯ ಭೌಮಚಾರಿಗಳಲ್ಲಿ 


೪. ಬಾವು; ಕುರು; ಬೊಕ್ಕೆ. ೫. ಒಂದು ಶಬ್ದ ವನ್ನು ಕೇಳಿದೊಡನೆ ಮನಸ್ಸಿಗೆ 


ಒಂದು; ತುದಿಗಾಲುಗಳನ್ನು ನಡುಗಿಸಿ ಪಾದಪಾರ್ಶ್ವಗಳು ನೆಲವನ್ನು | ತಟ್ಟನೆ ಹೊಳೆಯುವ ಭಾವ. ೬. [ಕಾವ್ಯಮಾ] ವರ್ಣಾದಿಗಳಲ್ಲಿರುವ 
ಮುಟ್ಟಿಕೊಂಡಿರುವ ತೆ ಕಾಲುಗಳನ್ನು ಚಲಿಸುವುದು: ಏರಿದು ಅರ್ಥಾಬಿವ್ಕಂಜಕವಾದ ವ್ಯಾಪಾರ ,- ಧ್ವನಿವಿಶೇಷ: ಅರ್ಥವು ನಮಗೆ 
ಸ್ತಂಭಕ್ರೀಡಿತಮುರುಲಂಘಿತಮೆಯ್ದೆ ರಾಜಿತ ಸ್ಫುರಿತಂ (ಲಾಸ್ಕರಂ. ೬-೧೧). ೧೭. ಒಂಬತ್ತು | 5 | ಗೊತ್ತಾಗುವುದು . ... ಸ್ಫೋಟತತ್ತ ದಿಂದ. ಅರ್ಥವನ್ನು ಸ್ಫುಟಪಡಿಸತಕ್ಕದ್ದಾದ 
ಬಗೆಯ ಎವೆಯ ಭೇದಗಳಲ್ಲಿ ಒಂದು: ಎವೆ ತಿರುಗಲೈ ವಿವರ್ತಂ ತವೆ ಕಾರಣದಿಂದಲೇ ಇದಕ್ಕೆ ಸ್ಫೋಟವೆಂದು ಹೆಸರು. ಪದವಾಕ್ಕಾದಿಗಳಲ್ಲಿರುವ ವರ್ಣಗಳು 
ಪಾಯುತ್ತಿರ್ದೊಡಿಂತು ಸ್ಫುರಿತಮೆನಿಕ್ಕುಂ (ಲಾಸ್ಮರಂ. ೩-೫೧). ೧೮. [ಕಾಮಶಾ। |. ಈ ಸ್ಫೋಟವನ್ನು ಅಭಿವ್ಯಂಜಿಸುತ್ತವೆ (ಭಾರಮಾ. ೫೬). ([ಸಂ.] 


ಚುಂಬನದ ಹನ್ನೆರಡು ಪ್ರಕಾರಗಳಲ್ಲಿ ಒಂದು: ತರಳೆಯಮರ್ದುಟಿಯನೊರ್ಮೆಯೆ 
ವರನೀಂಟಲ್‌ ಕೂಡೆ ಬರಸೆಳೆಯಲೊಡನವನಾದರದಿಂ ತನ್ನಧರಮನೀಂಟಿರಲೆಸೆಸುಂ 


ಸ್ಫೋಟಕ (ನಾ). ೧. ಬೊಕ್ಕೆ; ಗುಳ್ಳೆ; ಹುಗುಳು : ""ಗಂಡಂ ಸ್ಫೋಟಕಸಮಾಹ್ವಯಂ 
ತಾಂ ಪಿಟಕಂ '' (ವಸ್ತುಕೋ. ೭೩-೩೬): ತಂಡುಳಜಳದಿಂದರಸಿನಮಂ ಪುಣಿಸೆಯ ಬೇರ 


ಸ್ಟುರಿತಚುಂಬನಂ ರತಿಯೆಡೆಯೊಳ್‌ (ಮನ್ಮವಿ. ೧೨-೩). (ಸಂ.] 10 ; ರಸಮುಮಂ ಕುಡಿಯೆ ಕಿಡಿಸುಗುಂ ಸ್ಫೋಟಕಮಂ (ಲೋಕೋಪ. ೯-೨೫). ೨. ಸಿಡುಬಿನ 
ಸ್ಫುರಿತಕ (ನಾ). ಇ ಸುರಿತ ೧೮: ಅಸಿಯಳ್ಗೆಲ್ಲೆಡೆಯೊಸೆಯದಲುಂಗದೆ ಬೊಕ್ಕೆ. ೩. ಸಿಡಿಯುವಂತಹುದು; ಸ್ಫೋಟವಾಗುವಂತಹುದು. (ಸಂ. 
ಮುಸುಡೀಯಲದೇ ಸ್ಫುರಿತಕವು (ಜನವ. ೭-೧೭): ನಿಮಿತ್ತಕ ಸಂಘಟಕ ಸ್ಫುರಿತಕ ಭ್ರಾಂತಕ ಸ್ಫೋಟಗೊಳ್ಳು (ಕ್ರಿ). ೧. ಒಮ್ಮೆಲೆ ಬಹಿರಂಗವಾಗು; ರಹಸ್ಮವು 
ತಿರ್ಯಕ್ಕು ಅತಿತೃಷ್ಟಕ ಉತ್ತರ ಸಂಘಟ್ಟಕ ಜಿಹ್ವಾಮೇಳನ ಜಿಹ್ಟಿಕೆ ಅಧಿಕ ಜಿಷ್ಟಾಯೋಗ ಬಯಲಾಗು : ಪ್ರಥಮ ಮೂರುನಾಲ್ಕುವರ್ಷ ಈ ವ್ಯವಹಾರ ಗೌಪ್ಕವಾಗಿತ್ತು. ಆದರೆ 
ಮೆಂಬ ದ್ವಾದಶಚುಂಬನಸಂಭ್ರಮಿಗಳಿಂ (ಎವೇಕ. ೧೮೩). (ಸಂ. ಕೊನೆಗೊಮ್ಮೆ ಸ್ಫೋಟಗೊಂಡಿತು (ಗಂಮಾಯ. ೫೫). ೨. ಸಿಡಿಮದ್ದು ಮುಂತಾದ 
ಸ್ಫುರಿಯಿಸು "ಸ್ಫುರಿಸು' ನೋ. 15| ಆಸ್ಫೋಟಕಗಳು ಸಿಡಿ, - ಆಸ್ಫೋಟಗೊಳ್ಳು : ಜನನಿಬಿಡಪ್ರದೇಶದಲ್ಲಿ 
ಸ್ಫುರಿಸು, ಸ್ಫುರಿಯಿಸು (ಕ್ರಿ). ೧. ಮಿನುಗು; ಮಿಂಚು; ಹೊಳೆ: ಸ್ಫುರಿಸು ದುಷ್ಕರ್ಮಿಗಳು ಅಡಗಿಸಿಟ್ಟಿದ್ದ ಸಿಡಿಮದ್ದು ಸ್ಫೋಟಗೊಂಡು ಅನೇಕರಿಗೆ ಹಾನಿಯಾಯಿತು 
ವೊಳ್ದೊಡೆಯ ಬೆಡಗಿನ ನಡೆಯ . . . ಸೌಂದರಿಯದರಸಿ ನಿಜಪತಿಯ ಮುಂದಚ್ಚರಿಯ (ರೂಢಿ. (ಸ್ಫೋಟ 4 ಕೊಳ್ಳು, (ಆ ಕೊಳ್‌,)) 
ಬಗೆಗೊಂಡಳಂದು ಬೇಉಸಂದು ಪರಿಯ (ಜೈಮಿಬಾ. ೧೧-೯). ೨. ಮೂಡು; ಸ್ಫೋಟನ (ನಾ). ೧. ಎ ಸ್ಫೋಟ ೧ : ಅಲ್ಲಿ ಸಿಡಿಮದ್ದಿನ ಸ್ಫೋಟನದಿಂದ ಅನೇಕರಿಗೆ 
ಹುಟ್ಟು; ಉದ್ಭವಿಸು : ನವಮಾಸದೊಳ್‌ ಶಿವಜ್ಞಾನಂ ಸ್ಫುರಿಸೆ (ಪದ್ಮರಾ. ೧೦-೧೧೫); ಗಾಯಗಳಾದುವು (ರೂಢಿ). ೨. ಅರಳುವುದು; ವಿಕಸನ. ೩. ಪ್ರಕಟಪಡಿಸುವುದು; 


ಸ್ಫುರಿಸಿತಾ ಗಂಡೆದೆಯ ಹೃದಯದಲಿ ತಾನು ಹೆಣ್ಣೆಂಬ ಲಜ್ಜೆಯ ಲಹರಿ ಮೊತ್ತ |20| ಬಹಿರಂಗಗೊಳಿಸುವುದು. ೪. ವಿಶದಗೊಳಿಸುವುದು; ಸ್ಪಷ್ಟಪಡಿಸುವುದು. 
ಮೊದಲ್‌ (ಚಿತ್ರಾಂಗ. ೭-೧೭೨). ೩. ಕಂಡುಬರು; ಗೋಚರವಾಗು; ತೋರು: ೫. ಕಾಳುಗಳನ್ನು ತೂರಿ ಹಸನುಗೊಳಿಸುವುದು; ಕೇರುವುದು. ೬. ಬೆರಳನ್ನು 
ಸ್ಫುರಿಸಿದುವು ಸೀತಾಕೃತಿಯಲಾಭರಣವವ ಕಂಡರಸ ತಂದನು ತರಹರದಲುದಕವನು ಎಳೆದು ಇಲ್ಲವೆ ಒತ್ತಿ ಲಟಕ್‌ ಎನಿಸುವುದು; ನೆಟಕೆಮುರಿಯುವುದು. 
ಹೊಳೆಹೊಳೆವಂಬಕಂಗಳಲಿ (ತೊರರಾ. ೪-೨-೬). ೪. ಮನಸ್ಸಿಗೆ ತಟ್ಟನೆ ಹೊಳೆ,- ೭. (ನಾಟ್ಕ) ಇಪ್ಪತ್ತು ಬಗೆಯ ಕರಕರ್ಮಭೇದಗಳಲ್ಲಿ ಒಂದು: ಧೂನನ, 
ಗೋಚರವಾಗು. ಸ್ಫುರಿಂಯಿಸು : ೧. ಭುಜದೊಳ್‌ ನಿಂದ ಬೀರಸಿರಿಯೆಸೆವ ನೆಟಲ್‌ ಶ್ಲೇಷ . . . ಸ್ಫೋಟನ, ಮೋಟನ . . . ತರ್ಜನ - ಈ ಇಪ್ಪತ್ತು ಕರಕರ್ಮಭೇದಂಗಳ್‌ 
ಸ್ಫುದಿ(ಪಾಕಾಂ. ರ]ಯಿಸೆ ಮೆಯ್ಕೊಳ್‌ ಪೋಲ್ತಂ ಹರಿ ನೀಳೋದ್ಯತ್‌ಪ್ರಸನ್ನಮಣಿದರ್ಪಣಮಂ | 25 | (ಲಾಸ್ಕರಂ. ೪-೧೩ ಮ. ಸಂ.) 
(ಶಾಂತಿಪ ೨-೧೩); ಬೆಳಗಿಂ ಸ್ಫುರಿಯಿಪ ಸದ್ರತ್ನನಿಕರದಿಂದೊಪ್ಪುವುದಂ . . . ಪದಕಮಂ ಸ್ಫೋಟಿಸು (ಕ್ರಿ). ೧. ಸ್ಫೋಟಗೊಳಿಸು; ಸಿಡಿಮದ್ದಿನಂತೆ ಸಿಡಿಸು: ದುಷ್ಕರ್ಮಿಗಳು 
ಕಂಡು (ಧರ್ಮಾಮೃ. ೨-೧೧೭). ೨. ಸ್ಫುರಿಯಿಸೆ ಸಿಪ್ಪಿನಲ್ಲಿ ಸಲೆ ಮುತ್ತಿನ ಮಾಟ್ಕ್‌ಯಿನ್‌ ಸ್ಫೋಟಿಸಿದ ಸಿಡಿಮದ್ದಿನಿಂದ ದೊಡ್ಡ ಆನಾಹುತವೇ ಆಯಿತು (ರೂಢ). ೨. ಬೆರಳು 
(ಎಇ. 20/11, ೧೮೪--೧೫; 1097). [ಸ್ಫುರಣ + - ಇಸು) ಗಳನ್ನು ಒತ್ತಿ ಇಲ್ಲವೆ ಎಳೆದು ನೆಟಿಕೆತೆಗೆ: (8). [ಸ್ಫೋಟನ + - ಇಸು) 
ಸ್ಫುಲಿಂಗ (ನಾ). ಬೆಂಕಿಯ ಕಿಡಿ; ಅಗ್ನಿಕಣ: "“ಸ್ಫುಲಿಂಗು, ಕಣ: - ಈ ೨ ಕಿಡಿ'' ಸ್ಮಯ (ನಾ). ೧. ನಗೆ; ಹಾಸ; ಸ್ಮಿತ: ""ಸ್ಮಿತಂ, ಸ್ಥಿತಿ, ಸ್ಮಯಃ . . . ಸ್ಮೇರಂ- 
(ಹಲಾಯು. ೧೨-೬೭); ಖಡ್ಲಘಟ್ಟನಸಮುದ್ಧವ ಎಸ್ಸುರಿತ ಸ್ಫುಲಿಂಗಮಂಬಗಸಳ |30, ಈ ೨ ನಸುನಗೆ'' (ಕಾಶಕ್ಯ ೧೫). ೨. ಆಶ್ಚರ್ಯ; ಬೆರಗು: ಇಮಾದಿಗಳ್ಗೆ ... . 


ಮುಚ್ಚಳದ್ರುಧಿರಶಂಬರಸಂಭೃತಮುರ್ವಿ . . . ಲೋಕಬೀಕರಮೆನಿಸಿತ್ತು (ರಾಜಶೇ. ಭಯದಿಂದಂ ಮುಳಿಸಿಂದಂ ಸ್ಮಯದಿಂದಂ (ಶಮದ. ೧೦೭ ಪ್ರಯೋ). ೩. ಸೊಕ್ಕು; 

೬:೭೪): ಸ್ಟುಲಿಂಗದಶೆಯೊಳ್‌ ಸಮಿತ್ತುಗಳನೆಳಸುತಿರ್ಪ ವಹ್ನಿಯ ತೆರದಿಂ . . .| | ಉದ್ಧಟತನ; ಗರ್ವ: ಸ್ಮಯಮೆರ್ದೆವುಗೆ ಕಿವಿವುಗೆ ದುರ್ನಯೋಕ್ತಿ ಕೊಲೆಗೆಯ್ದೆ 

ಕುಮಾರನಿವನೆನಗೆ ನೋಡೆ ಕಾಣುತ್ತಿರ್ಪಂ (ಶಾಕುಂತ. ೧೧೪-೧೭೮). [ಸಂ.] | ತನ್ನ ಬಗೆಯಿಂ ತತ್ಕಾಂತೆಯೊಳಳುಪಿ ನೆರೆದೊಡೇಂ ಸಯ್ಗಿಯಿಾರಂ ರಸಮೆ ಬಾರಿಕುಂ 
ಸ್ಫೂರ್ತಿ (ನಾ). ೧. ಸ್ಪಂದನ; ಸ್ಫುರಣ. ೨. ನೆಗೆತ; ಜಿಗಿತ. ೩. ಅರಳುವಿಕೆ; ಕೆಮ್ಮನಿರಿಂ (ಶಾಂತಿಪು ೬-೭೭). [ಸಂ.1 

ವಿಕಸನ. ೪. ಪ್ರಕಾಶನ; ಪ್ರಕಟವಾಗುವಿಕೆ. ೫. ಮನಸ್ಸಿಗೆ ಹೊಳೆಯುವಿಕೆ. | 35 | ಸ್ಮಯರಹಿತ (ನಾ). ಗರ್ವವಿಲ್ಲದವನು; ನಿರಹಂಕಾರಿ: ಕ್ಷಯವೃಜಿನಂ 

೬. ಹೊಳಪು; ಪ್ರಕಾಶ. ೭. ಥಟ್ಟನೆ ಹೊಳೆಯುವ ಭಾವ, - ವಿಚಾರ; ಜಿನಸಮಯಂ ಸ್ಮಯರಹಿತಂ ಹಿತವಚಃಪ್ರಿಯಂ ಪ್ರಿಯಧರ್ಮಂ . . . ಸರಸ್ಪತೀಮುಖ. 


ಕಾವ್ಮದ ಅಥವಾ ಕಲೆಯ ನಿರ್ಮಿತಿಗೆ ಪ್ರಚೋದಿಸುವ ಪ್ರೇರಣೆ: ಅಸಗನ ಮುಕುರಂ (ಸುಕುಮಾ. ೧-೫೧). ಸಂ.) 
ಸಂಸ್ಕೃತ ಶಾಂತಿಪುರಾಣದಿಂದಲೇ ಸ್ಫೂರ್ತಿಯನ್ನು ಪಡೆದು ಪೊನ್ನನು ಕನ್ನಡದಲ್ಲಿ | [ಸ್ಮರ (ನಾ). ೧. ನೆನಪು; ಜ್ಞಾಪಕ; ಸ್ಮರಣೆ. ೨. ಪ್ರೇಮದೇವತೆಯಾದ 
ಶಾಂತಿಪುರಾಣವನ್ನು ರಚಿಸಿದ್ದಿರಬೇಕು (ಸಾಹಿಸ. ೨೩) ; ಮಹಾರಾಣಿಯ ಸ್ವರ್ಗೀಯನೃತ್ಮವನ್ನು ಕಾಮ; ಮನ್ಮಥ: ಸ್ಮರನಸ್ತಸಮಿತಿಯದು ನಿರ್ಭರಮಂಗಮನುರ್ಚಿ ಪೋಗೆಯುಂ 
ನೋಡಿದ ಕುಶಲ ರೂವಾರಿಗಳಿಗೆ ಆಗ ಮನಸ್ಸಿಗೆ ಒಂದು ಸ್ಫೂರ್ತಿ ಹೊಳೆಯಿತು | 40| (ಕವಿರಾ. ಇ-೧೮೫); ಸ್ಮರನಂ ರೂಪಿನೊಳಿಂದ್ರನಂ ವಿಭವದೊಳ್‌ ಪೋ ಮೆಚ್ಚಿ ನಾನ್‌ 
(ವಂಪಭಾ, ೪-೩೮): ಬಂದನಲ್ಲಿಗೆ ಕುಮಾರಂ . .. ಯೌವನದರ್ಪಂ ಸ್ಮರನಂ ಮಗುಚಿ 
(ಪುಷ್ಪಪು. ೪-೮೦). 

ಸ್ಮರನಾಹವ ಎ ರತಿಕ್ರೀಡೆ: ಸ್ಮರನಾಹವಕ್ಕೆ ಬಾರೆಂದು ರಂಬಿಸಿ ಕರೆದನೋರ್ವ 


(ಶಾಂತಲಾ. ೧೦.೩).  |ಸಂ.1 ' 
ಸ್ಫೂರ್ತಿಗೆಡು (ಕ್ರಿ). (ಆಲಂ) ಅರಿವುಗೆಡು; ಬುದ್ಧಿಗೆಡು: ಸ್ಫೂರ್ತಿಗೆಡೆ 
ಮನುಜರಿಗೆ ರಾಷಣನಾರ್ತಿಯಪ್ಪುದು (ಕುವ್ಮಾಎ. ೨-೪೩). [ಸ್ಫೂರ್ತಿ * ಕೆಡು? 

ಸ್ಫೋಟ (ನಾ). ೧. ಒಮ್ಮೆಲೆ ಒಡೆದು ಸಿಡಿಯುವಿಕೆ: ಇಲ್ಲಿ ಮೂರು ಅಥವಾ ವಿಟ ತನ್ನಿನಿಯಳ (ಪ್ರೌಢರಾ. ೬-೨೨). [ಸಂ.] 
ನಾಲ್ಕು ರಾಕೆಟ್ಟುಗಳಿರಬಹುದು ಅಷ್ಟೆ. ಅವು ಕೂಡ ಸ್ಫೋಟವಾಗಿ ಹಾರುತ್ತಿರುವ ಕ್ಷಿಪಣಿಯ |45 | ಸ್ಮರಕಳೆ (ನಾ). ಕಾಮಕಲೆ; ಕಾಮಶಾಸ್ತ್ರ: ಸ್ಮರಕಳಾರಾರಾಜಿತಂ ಪೂಜಿತಂ 
ವೇಗವನ್ನು ತೀವ್ರಗೊಳಿಸುತ್ತವೆ (ಆಕಾಶ. ೪೮). ೨. ಪ್ರಕಟವಾಗುವಿಕೆ; ಬಹಿರಂಗ (ಮದತಿ. ೧೦-೩೯). (ಸೆಂ. ಸ್ಮರಕಲಾ॥ 


ಸ್ಮರಕೇತನ 


ಸ್ಮರಕೇತನ (ನಾ). ಪುರುಷನ ಜನನಾಂಗ; ಶಿಶ್ನ: ಸ್ಮರಕೇತನಮೆಳ್ತರಮಿಲ್ಲದಿರಲ್‌ 
ಪುರುಷಂಗದನಬ್‌ತತಿನಿಪುಣೆ ತರುಣಿ ತರದೆ ಸೀತ್ಮರಿಸುತೆ ಕಲೆದಂದಿರದೆ ನೆಲ್‌ವಳು 
(ಜನವ. ೧೦-೩೩). ([ಸಂ.) 

ಸ್ಮರಗಲಹ (ನಾ). ಪ್ರಣಯಕಲಹ; ರತಿಕ್ರೀಡೆ: ಮದಹಂಸಗಮನೆಯರುಗಳು 
ಜೀರ್ಕೊಳವೆಯೊಳುದಕವ ತೀವಿ ತಂದಾಗ ಮುದದೊಳೆಸೆಯೆ ಸ್ಮರಗಲಹದ ಶರವೆಂದು 
ಬೆದಲ್‌ದರು (ಕಂನವಿ. ೨೫-೧೨೯). [ಇ ಸಂ. ಸ್ಮರಕಲಹ। 

ಸ್ಮರಗೃಹ (ನಾ). ಸ್ತ್ರೀಯ ಜನನೇಂದ್ರಿಯ; ಯೋನಿ: ಪುರುಷನತಿಕಾಮದಿಂ 
ತರುಣಿಯೊರ್ವಳ ಲಜ್ಜೆಯೆರೆದೆಡೆಯೊಳೀ ಧ್ವಜಮನಿಟ್ಟುಮವಳ ಸ್ಮರಗೃಹದೊಳಗೆ 
ಲಲ್ಲೆವೆರಸಿ ನಾಲಗೆಯಿಟ್ಟು ನೆರೆಯಲದು ಸ್ತ್ರೀಯುಗಳಕರಣವು (ಜನವ. ೯-೫). [ಸಂ.1 

ಸ್ಮರಘುಸ್ಮರ (ನಾ). ಕಾಮನನ್ನು ನಾಶಮಾಡಿದವನು; ಶಿವ: ನೆಗಟ್ಡೀಕಾ 
ದಶರುದ್ರನಾದಿಪುರುಷಂ ದೇವಂ ಲಲಾಟೇಕ್ಷಣಂ . . . ದ್ರೋಣಂಗೆ ಕಾರ್ಯಾರ್ಥದಿಂ 
ಮಗನಾದಂ ಸ್ಮರಘಸ್ಮರಂ ದಯೆಯಿನಶ್ಚತ್ನಾಮನೆಂದು (ಗದಾಯು. ೨-೨೫). (ಸಂ. 

ಸ್ಮರಚಾಪ (ನಾ). ೧. ಮನ್ಮಥನ ಬಿಲ್ಲು. ೨. ಕಬ್ಬು: ಕರಿದಾದೊಡೆ ಕತ್ತುರಿಯಂ 
ಮುರುಡಾದೊಡೆ ಮಲಯಜಂಗಳಂ ಕೊಂಕಿದೊಡೇಂ ಸ್ಮರಚಾಪಮವನಿಖೌಕೆಯ್ವರೆ 
(ಯಶೋಚ. ೨-೪೨); ಸ್ಮರಚಾಪವಿಭ್ರಮಭ್ರೂಲತಾರ್ಧಶಶಿನಿಟಿಲೆ [ಪಾಠಾಂ. ಸ್ಮರಚಾಪಮಂ 
ಮಿಗುವ ಪುರ್ಬಿನರೆಸಸಿನೊಸಲೆ) (ಪ್ರೌಢರಾ. ೬-೨೨). ([ಸಂ.] 

ಸ್ಮರಣ (ನಾ). ೧. ಮರೆತುಹೋದುದನ್ನು ಮರಳಿ ಜ್ಞಾಪಿಸಿಕೊಳ್ಳುವಿಕೆ, - 
ನೆನೆಯುವಿಕೆ: ವೃತ್ತಿಯು ಸಂಶಯ, ನಿಶ್ಚಯ, ಗರ್ವ ಮತ್ತು ಸ್ಮರಣ ಎಂದು ನಾಲ್ಕು 
ಎಧ (ಭಾತತ್ತೃ. ೫೮೮). ೨. ನೆನಪು; ಜ್ಞಾಪಕ. ೩. ದೇವರ ಧ್ಯಾನ; ಚಿಂತನೆ: 
ಬಾಹ್ಮದ ಭಕ್ತಿ ನವವಿಧ . . . ಶ್ರವಣ ಕೀರ್ತನೆ ಸ್ಮರಣ ಸೇವೆಯು (ಗಗತಾ. ೩-೫೨). 
೪. ಸಂಪ್ರದಾಯ; ನಡವಳಿಕೆ. ೫. ಸಾಂಪ್ರದಾಯಿಕ ನೀತಿಬೋಧೆ: «8. 
೬. ನೆನಪನ್ನು ಉಳಿಸಿಕೊಡುವ ವಸ್ತು ಅಥವಾ ಕ್ರಿಯೆ: (೪. ೭. ಒಂದು 
ಬಗೆಯ ಸಸ್ಮ; ಬ್ರಾಹ್ಮಿ: ""ಸ್ಮರಣ ಕುಷ್ಠಿಯೆನಲೈ ಬ್ರಾಹ್ಮಿಯಕ್ಕುಂ'' 
(ಮಂಗರಾ. ೩೯-೨೮). ೮. [ಕಾವ್ಯಮಾ] ಅರ್ಡಾಲಂಕಾರಗಳಲ್ಲಿ ಒಂದು; 
““ಯಾವುದಾದರೂ ಒಂದಾನೊಂದು ಪದಾರ್ಥದ ಅನುಭವವುಂಟಾದಾಗ 
ಅದರ ಹೋಲಿಕೆಯಿಂದ ಬೇರೆ ಪದಾರ್ಥದ ಜ್ಞಾಪಕವುಂಟಾದರೆ ಅದು 
ಸ್ಮರಣಾಲಂಕಾರವೆನ್ನಿಸಿಕೊಳ್ಳುವುದು'' (ಕೈಪಿಡಿ. ೨೬೫): ಮುಂ ಪೋದುದನ 
ಪೂರ್ವಮಂ ಕಂಡು ನೆನೆವುದದು ತಾಂ ಸ್ಮರಣಂ (ಕಾವ್ಮಾವ. ೭೧೩). ಸಂ.) 

ಸ್ಮರಣಿ (ನಾ). ಅಕ್ಷರಮಾಲೆ ; ಜಪಸರ : ಗಿರಿಜೆಯಾ ಪರಿ ಕೇಳಿದಾಗಲೆ ಸ್ಮರಣಿಯನು 
ಕರದಿಂದಲೊಂದೆಡೆ ಸರಿಸಿ. . . ಮೆಲ್ಲನೆ ಸರಸವಚನಗಳಿಂದ ಬಟುವಿಗೆ ಕೊಟ್ಟಳುತ್ತರವ 
"ಪಾರ್ವಪ. ೨-೬೪). (ಸಂ. ಸ್ಮರಣೀ। 

ಸ್ಮರಣೆ (ನಾ). ೧. ನೆನಪು; ಜ್ಞಾಪಕ: ನನಗೆ ಚಿಕ್ಕಂದಿನಲ್ಲಿ ಈ ಸ್ಹಳವನ್ನು ನೋಡಿದ್ದ 
ಸ್ಮರಣೆಯೇ ಇಲ್ಲ (ರೂಡಿ). ೨. ಧ್ಯಾನ; ಚಿಂತನೆ: ಕೃಷ್ಣನಾಮಸ್ಮರಣೆ ಧನಿಕರಿಗುಂಟೆ 
(ಕುವ್ಮಾಸ. ೧೪-೧೨೦) ; ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವೆನ್ನ ಬಾಯಿಗೆ 
ಬರಲಿ (ಪುರಂದ. ೨-೧೪೮ ಪಲ್ಲವಿ). (ಸಂ. ಸ್ಮರಣ। 

ಸ್ಮರಣೆಗೈ (ಕ್ರಿ). ಧ್ಯಾನಮಾಡು; ಚಿಂತನೆ ಮಾಡು: ಗುರುಪರತರರಹಸ್ಕವನು 
ಸ್ಮರಣೆಗೈವುದು (ಗಗತಾ. ೩-೫೭). [ಸ್ಮರಣೆ ೫ ಗೈ(ಆ ಕೆಯ್‌,)| 

ಸ್ಮರತತ್ವ (ನಾ). ೧. ಕಾಮತತ್ತ್ವೃ: ಜಿನತತ್ವಂ ಸ್ಮರತತ್ವಮೆಂಬಿವೆರಡುಂ ದೂರಸ್ಮಂ 
(ಶಾಂತಿಪು ೧-೧೬). ೨. ಕಾಮಶಾಸ್ತ್ರ: ರೇಚಮಹೀಶ ನೀ ಜಗಕೆಲ್ಲಂ ಸ್ಮರತತ್ವಮಂ 
ಬೆಸಸ (ಮದತಿ. ೧-೩೫). ಸಂ.) 

ಸ್ಮರಬಂದು (ನಾ). ಕಾಮನ ಸಹೋದರ; ಬ್ರಹ್ಮ. 

ಸ್ಮರಬಂಧುರಥಗಮನೆ ಎ ಬ್ರಹ್ಮನ ವಾಹನವಾದ ಹಂಸಪಕ್ಷಿಯಂತೆ 

(ಮೋಹಕವಾಗಿ) ಚಲಿಸುವವಳು; ಹಂಸಗಮನೆ: ಸ್ಮರಬಂಧುರಥಗಮನೆ 
ಸ್ಮರಮಾರ್ವಿಜಿತಚಿಕುರೆ (ಪ್ರೌಢರಾ. ೬-೨೨). (೫ಂ.) 

ಸ್ಮರಬಾಣ (ನಾ). ಕಾಮನ ಬಾಣ: ಸ್ಮರಬಾಣಾರ್ತ ವಿಟೀವಿಟಾಳಿಗೆ ವಿಯೋಗಂ 
ಪೂರ್ವಸಂಭೋಗಸಂಸ್ಮರಣಂ . . . ಕುಡುವ ಕೋಡೆಂದೀ ಸ್ವಸಂವಿತ್ರರಂಪರೆ ಪೋಕುಂ 


೮೭೭೩ 


ಲ 
ಮಾ ————————————————— 


ಸ್ಮರಿಸು 


ಪ್ರಳಯಕ್ಕೆ ತತ್‌ಕ್ಷಣಿಕ ಮಿಥ್ಮಾವಾದಿ ವಾದೀಂದ್ರರಿಂ (ಶಾಂತಿಪು. ೮-೧೪೫); ಸ್ಮರಬಾಣ 
ಲೋಲಾಯತಾಕ್ಸಿ . . . ಸ್ಮರನಾಹವಕ್ಕೆ ಬಾರೆಂದು ರಂಬಿಸಿ ಕರೆದನೋರ್ವ ಎಟ 
ತನ್ನಿನಿಯಳ (ಪ್ರೌಢರಾ. ೬-೨೨). [ಸಂ.] 

ಸ್ಮರಮಂತ್ರ (ನಾ). ರತಿಶಾಸ್ತ್ರರಹಸ್ಕ; ಕಾಮರಹಸ್ಕ : ಸ್ಮರಮಂತ್ರಂ ಬಹುಭಾಷಾ 
ಪರಿಚಿತಿಯಂತ್ರಪ್ರಯೋಗಮಖಿಲಮ್ಮೂಹೋತ್ಕರಮೆಂಬಿನಿತ೦ಲೂಳಂ ಬಲ್ಲರೆಲ್ಲರುಂ 
ಮೆಚ್ಚಿ ಪಡೆದನತಿಕೌಶಲಮಂ (ಪುಷ್ಪಪು. ೪-೬೦). ಸಂ.) 

ಸ್ಮರಮಂದಿರ (ನಾ). ೨ ಸ್ಮರಗೃಹ: “ಭಗ, ಯೋನಿಃ, ಉಪಸ್ಮಓ ವರಾಂಗಃ, 
ಸ್ಮರಮಂದಿರಂ - ಈ ೫ ಉಪಸ್ತಂ'' (ಹಲಾಯು. ೮೫-೩೬೦). ([ಸಂ.) 

ಸ್ಮರಯಂತ್ರ (ನಾ). ಎ ಸ್ಮರಗೃಹ: ""ಸ್ಮರಯಂತ್ರವೆಂದು ಯೋನಿಯ ಹೆಸರು'' 
(ಕಾಮಶಾ. ೨೩೩). ([ಸಂ.] 

ಸ್ಮರರಥ (ನಾ). ಕಾಮನ ವಾಹನ; ಗಿಳಿ. 

ಸ್ಮರರಥ ವಾಣಿ ವ ಗಿಳಿಯಂತೆ ಮಧುರವಾಗಿ ಮಾತಾಡುವವಳು; 

ಕೀರವಾಣಿ: ಸ್ಮರರಥವಾಣಿ ಸ್ಮರನಾಹವಕ್ಕೆ ಬಾರೆಂದು ರಂಬಿಸಿ ಕರೆದನೋರ್ವ ವಿಟ 
ತನ್ನಿನಿಯಳ (ಪ್ರೌಢರಾ. ೬-೨೨). ([ಸಂ.] 

ಸ್ಮರರಾಗ (ನಾ). ಕಾಮಾಸಕ್ತಿ; ಕಾಮಪರವಶತೆ: ಸ್ಮರರಾಗಾಂಧತ್ವದಿಂದಂ 
ಪಗಲೊಳಮಸತೀಕೇಳಿ ಪೊಣ್ಮಲ್‌ . . . ಬಂದುದು ಶಿಶಿರನೃಪೋದ್ಮತ್‌ಕೃತಾಂತಂ ವಸಂತಂ 
(ಕಾದಂಪೂ. ೭೨೦); ಸ್ಮರರಾಗೋದ್ರೇಕಂ ವೀತರಾಗನಿರ್ದೆಡೆಯೊಳೇಕೆ ಪುಟ್ಟುಗುಂ (ಪುಷ್ಪಪು. 

[ಸಂ.] 

ಸ್ಮರರಿಪು (ನಾ). ೧. ಕಾಮುನ ವೈರಿ; ಶಿವ: ಸ್ಮರರಿಪುಲಲಾಟನೇತ್ರ 
ಸ್ಫುರದುರುಹುತವಹರನಿನೆಯ್ದೆ ಬೇವುತ್ತಿರ್ದಾ ಸ್ಮರನ ಪೊಗೆಯಿಂದೆ ಪುದಿದಿರ್ದ 
ರತಿಯವೋಲ್‌ ಕಾಂತೆ ಕರಮೆ ಕಣ್ಣೆಸೆದಿರ್ದಳ್‌ (ಕಾದಂಪೂ. ೪೩). ೨. ಜಿನ; 
ಅರ್ಹಂತ: ಸ್ಮರರಿಪು ಪುಟ್ಟೆ ಧಾರಿಣಿಗೆ ಕಾಶ್ಮಪಗೋತ್ರಮಿದೇಂ ಪವಿತ್ರಮೋ 
(ಪುಷ್ಪಪು. ೧೨-೧೫). [ಸಂ.) 

ಸ್ಮರಲೋಪ (ನಾ). ಕಾಮನನ್ನು ನಾಶಗೊಳಿಸಿದವನು,- ಜಯಿಸಿದವನು: 
ಗುರುರೂಪ ಸ್ಮರಲೋಪ ಸದ್ಭಕ್ತಿಹೃದ್ದೀಪ ಸಿದ್ದನಂಜೇಶನೊರೆದಂ (ಗುರುಚಾ. ೬-೪೭). 

1ಸಂ.) 

ಸ್ಮರವೈರಿ (ನಾ). ಮನ್ಮಥನ ಶತ್ರು; ಶಿವ: ಸ್ಮರವೈರಿ ಧರ್ಮವಕ್ಟೋಜೆ . . . 

ಸ್ಮರರಥವಾಣಿ ಸ್ಮರನಾಹವಕ್ಕೆ ಬಾರೆಂದು ರಂಬಿಸಿ ಕರೆದನೋರ್ವ ಎಟಂ ತನ್ನಿನಿಯಳ 


10 


15 


೯-೧೧೮). 


25 


(ಪ್ರೌಢರಾ. ೬-೨೨). ([ಸಂ.] 
30 | ಸ್ಮರಸಂಗ್ರಾಮ (ನಾ). ರತಿಕೇಳಿ; ಸುರತ: ಸ್ಮರಸಂಗ್ರಾಮದ ಭೋಗರಾಜರದಟಿಂ 
. . . ನೆಖಾನಖಿ ಪ್ರಬಳದಂತಾದಂತಿಯಿಂ ಕಾದಿದರ್‌ (ಹಮ್ಮಾರ. ೨-ಆ೭). (ಸಂ.] 
ಸ್ಮರಸಖ (ನಾ). ೧. ಕಾಮನ ಗೆಳೆಯ. ೨. ಚಂದ್ರ. ೩. ವಸಂತ. 50.1 


ಸ್ಮರಹರ (ನಾ). ೧. ಕಾಮನನ್ನು ಕೊಂದವನು; ಶಿವ: ಪೇಳುವೆನುಮಾವರನ 
ಸ್ಮರಹರನ . . . ಭಿಕ್ಸಾಚರಿತೆಯಂ (ಭಕ್ತಾಚ. ೧-೩); ಸ್ಮರಹರನ ಕರುಣವಿಲ್ಲದಲೆ 
ಜಗದೊಳಗೆ ಇರುವುದೆ ಕಷ್ಟ (ಸರ್ವಜ್ಞ. ೨೫೧). ಪಿ. [ಜೈನ] ಕಾಮವನ್ನು ಗೆದ್ದವನು; 
ಜಿನ; ಅರ್ಹಂತ: ಸ್ಮರಹರನ ತಾಯ್ಲೆ ಸುರವಧು ಸಿರಿಗನ್ನಡಿಎಡಿದ ತೆಜನದೆಂತೆನೆ 
(ಶಾಂತಿಪು. ೯-೧೯೦); ಸ್ಮರಹರನುದಯಮನಇಾಿಪುವ ಸುರವಿಷ್ಟರದೊಡನೆ ನಡುಗಿ 
ತೆಲರ್ವಿಲ್ಲುಂ (ಪುಷ್ಪಪು. ೧೦-೧೪). ([ಸಂ.) 

ಸ್ಮರಾಂತಕ (ನಾ). ಎ ಸ್ಮರಹರ ೧ : ಸ್ಮರಾಂತಕನಂತೆ ಗಿರಿಜೆಗರೆಮೈಗೊಡುವನೇಯಸ್ವಿ 
ಚರ್ಮಮಂ ಧರಿಸಿದವನೇಂ ಶುದ್ದನೇಯುಗ್ರಸರ್ಪವಂ ತೊಟ್ಟಾತನೇಂ ಶಾಂತನೇ 
, (ವೀಶೈಪು. ೨-೨-೨೧). [ಸಂ.) 

ಸ್ಮರಿಯಿಸು "ಸ್ಮರಿಸು' ನೋ. 

ಸ್ಮರಿಸು, ಸ್ಮರಿಯಿಸು (ಕ್ರಿ). ೧. ನೆನಪು ಮಾಡಿಕೊಳ್ಳು; ಜ್ಞಾಪಿಸಿಕೊಳ್ಳು; 
ಮನಸ್ಸಿಗೆ ಮರಳಿ ತಂದುಕೊಳ್ಳು : ಮಾನವನಿಗೆ ಸದಾ ಸಲ್ಲಿಸುತ್ತಿರುವ ಸೇವೆಯನ್ನು 
ಮನಸಾ ಸ್ಮರಿಸಿ ತನ್ನ ಕೃತಜ್ಞತೆ ಅರ್ಪಿಸುತ್ತಾನೆ (ನನದಿ. ೧೭); ನಿನ್ನ ಉಪಕಾರ ಎಷ್ಟು 
ಸ್ಮರಿಸಿಕೊಂಡರೂ ಸಾಲದು (ಪದ್ಮಸ. ೮೧). ೨. ಚಿಂತನೆ ಮಾಡು; ಧ್ಯಾನಿಸು; ನೆನೆ: 


35 


40 


ಸ್ಮರೋದಕ 


ಶೀರ್ಥಂಕರರನಾ ಪೊಟ್ತುಂ ಸ್ಮರಿಸಲೆಂದು . . . ಇಪ್ಪತ್ತುನಾಲ್ಕು ಘಂಟಾಜಾಲಂ 
ಗಳನಿಟ್‌ಸಿದೊಡೆ (ಚಾವೂಪು. ೫೪); ಸ್ಮರಿಸುತ ಕಣ್ಮುಚ್ಚಿ ನೋಡಿದರವರಂತೆ ಪರಮಾತ್ಮ 
ತೋಜುವನೊಳಗೆ (ಭರಚ. ೨-೭೨). ಸ್ಮರಿಯಿಸು: ೧. ಸ್ಮರಿಯಿಪನಿರ್ಪತಿರ್ಚ್ಛಾಸಿರ 
ಬರಿಸಕ್ಕೊರ್ಮೆ ಮನದೊಳುಣಿಸಂ (ಆದಿಪು. ೬-೧೬); ಸ್ಮರಿಯಿಸಿದಂ ಮುಚುಕುಂದಂ | 
ಚಿರೋಕ್ತಮ : ಮುನದೂಳ್‌ (ಜಗಎ. ೯-೪೬). ೨. ಮರಣದ ಜನ್ಮದ ನಿಗಳಂ ನಿರಾಕುಳಂ | 
ಪತ್ತುವಿಡುವಿನ: ಜಿನ ನಿನ್ನ ಸ್ಮರಿಯಿಪುದನಣೋರಣ್ವಂತರವೃತಿಕ್ರ್ತಮಣಮಾತ್ರಮಂ 
ಮೆಟ್‌ದಪೆನೇ (ಆದಿವು ೧೦-೫೯); ಮಜ್‌ದನಿಲ್ಲ ಮುಕುಂದನನೇಕಚಿತ್ತದಿಂ ಸ್ಮರಿಯಿಸುತಿರ್ದಂ 
(ಗದಾಯು. ೫-೩೮). [ಆ ಸ್ಮರಣ 4 - ಇಸ್ಬು। 

ಸ್ಮರೋದಕ (ನಾ). ಮದನದ್ರವ; ರತಾಂಬು: ಮುಡಿಯರನಪ್ಪಿಯೆ ಪೆರ್ಮೊಲೆ 
ವಿಡಿದು . . . ಚುಂಬಸುತೊಡಗೂಡಲ್‌ ಚೌತಿಯೊಳ್‌ ಸ್ಮರೋದಕಮೊಸರ್ಗುಂ 
ಮನ್ಮವಿ. ೩-೧೫). [ಸಂ.) 

ಸ್ಮರೋನ್ಮಾದ (ನಾ). ಕಾಮೋದ್ರೇಕ; ಕಾಮಾವೇಶ: ಪೋದುದು ಜೌವನಂ 
ಕ್ರಮದಿನಾದುದು ಮುಪ್ಪಿನಿಸಾದೊಡಂ ಸ್ಮರೋನ್ಮಾದದೊಳೀ ವಿಮೋಹದೊಳದೇಕೆ ಗಡಂ 
ಬಗೆಯಂ ತಗುಳ್ಹಿ ಬೇಳಾದಪಂ (ಆದಿಪು. ೨-೩೫). [ಸಂ.) 

ಸ್ಮಶಾನ "ಮಸಣ' ನೋ. 

ಸ್ಮಾರಕ (ಗು). ೧. ನೆನಪು ಮಾಡಿಕೊಡುವ; ಜ್ಞಾಪಕಾರ್ಥವಾದ: "ಸ್ಮಾರಕ 
ಸ್ತಂಭ' ಪರಾ. (ನಾ). ೨. ಒಂದು ಮಹತ್ವದ ಘಟನೆಯ ಅಥವಾ ವ್ಯಕ್ತಿಯ 
ಜ್ಞಾಪಕಾರ್ಡ್‌ವಾಗಿ ಸ್ಥಾಪಿಸಿದ ಕಂಬ, ಕಟ್ಟಡ ಮೊದಲಾದುದು: 
ಸನ್ನೆಸನವಿಧಿಯಿಂದ ಮಡಿದವರ ಸ್ಮಾರಕವಾಗಿ ವೀರರಿಗೆ ವೀರಗಲ್ಲುಗಳನ್ನು 
ಸ್ಥಾಪಿಸುತ್ತಿದ್ದಂತೆ ಕೆಲವು ಸ್ಮಾರಕಗಳನ್ನು ನಿಲ್ಲಿಸುತ್ತಿದ್ದರು (ಕಶಾಅ. ೯೬); ಶತ್ರುಗಳು 
ದೇಶವನ್ನು ಆಕ್ರಮಿಸಿದಾಗ ಈ ಸ್ಮಾರಕಗಳನ್ನು ಸುಟ್ಟುಹಾಕಿ ತಾವೇ ಬೇರೆ ಸ್ಮಾರಕಗಳನ್ನು 
ಕಟ್ಟಿದರು (ಶಿಲ್ಪನಾ. ೬೬); ಕಟ್ಟಿದರಜಸ್ರಂ ಸಹಸ್ರಶಿಲ್ಪಿಗಳಲ್ಲಿ ಸ್ಮಾರಕನಿಕೇತನಸ್ತೂಪಮಂ 
(ಚಿತ್ರಾಂಗ. ೯೦-೨೪೯೩). ([ಸಂ.] 

ಸ್ಮಾರಕಸ್ತಂಭ (ನಾ). ಎ ಸ್ಮಾರಕ ೨: ಅನಂತರ ಅವನು . . . ಸ್ಮಾರಕಸ್ತಂಭದ 
ಕತೆ ಪ್ರಾರಂಭಿಸಿದನು (ಪುನರು. ೩೬೫). [ಸಂ.] 

ಸ್ಮಾರ್ಶ (ಗು). ೧. ನೆನಪಿಗೆ ಸಂಬಂಧಪಟ್ಟ; ಸ್ಮರಣವಿಷಯವಾದ. 
೨. ನೆನಪಾದ ; ಸ್ಮರಣೆಗೆ ಬಂದ. ೩. ಸ್ಮೃತಿಗ್ರಂಥಗಳಲ್ಲಿ ವಿಧಿಸಿದ; ಸ್ಮೃತಿ 
ನಿಯಮಗಳಿಗೆ ಅನುಸಾರವಾದ. ೪. ಕಾನೂನುಬದ್ಧವಾದ; ವಿಧ್ಮುಕ್ತವಾದ. 
(ನಾ). ೫. ಸ್ಮ ತಿಗ್ರಂಥಗಳಲ್ಲಿ ವಿಧಿಸಿದ ಆಚರಣೆ: ದಂಡನೀತಿಸ್ಮಾರ್ತ 
ಶೌಚೋದ್ದಂಡವೇದಾದಧ್ಮಯನನಿಪುಣನ . . . ಪೌರೋಹಿತನ ಮಾಡುವುದು 
(ಕುವ್ಮಾಉ. ೩-೮೬). ೬. ಸ್ಮೃತಿಗ್ರಂಥ. ೭. ಸ್ಮೃತಿವಿಧಿಗಳನ್ನು ಪಾಲಿಸುವವನು: 
ಅನುನಯದಿ ಸ್ಮಾರ್ತರಿಗೆ ತನ್ಮಾತೃವಿನ ಪದಪ್ರಾಪ್ತಿಯದಾಗುವುದು (ಗಗತಾ. ೮-೬೨). 
೮. ಶಂಕರಾಚಾರ್ಯರ ಮತಾನುಸಾರಿಯಾದ ಅದೈೈತಪಂಥದ ಬ್ರಾಹ್ಮಣ: 
ಹುಟ್ಟಿನಲ್ಲಿ ಹರಿಜನನಾಗಿದ್ದ ನಂದನನ್ನು ಸ್ಮಾರ್ತರು ಭಕ್ತಶ್ರೇಷ್ಠನೆಂದು ಗೌರವಿಸಿದರು 
(ಭಾರದ. ೩೯೦); ನಾನು ಶ್ರೀವೈಷ್ಣವ, ಅವನು ಸ್ಮಾರ್ತ, ಆದರೇನು? (ರಾಮಾನೆ. ೬೮). 

[ಸಂ.] 

ಸ್ಮಾರ್ತಕರ್ಮ (ನಾ). ಸ್ಮೃತಿಯಲ್ಲಿ ವಿಧಿಸಿದ ಅಗ್ನಿಹೋತ್ರವೆ ಮೊದಲಾದ 
ಕರ್ಮ; ೫ ಗೃಹ್ಮಸೂತ್ರಗಳಲ್ಲಿ ವಿವಾಹೋಪನಯನಾದಿ ಷೋಡಶ 
ಕರ್ಮಗಳ ವಿಧಿವಿಧಾನಗಳು ಉಕ್ತವಾಗಿರುತ್ತವೆ. ಈ ರೀತಿಯ ಕರ್ಮ 
ಗಳಿಗೆ ಸ್ಮಾರ್ತಕರ್ಮಗಳೆಂದು ಹೆಸರು: ಯಜ್ಞಗಳು ಶ್ರೌತಕರ್ಮಗಳು ; 
ಅಗ್ನಿಹೋತ್ರಾದಿಗಳು ಸ್ಮಾರ್ತಕರ್ಮಗಳು (ಆರ್ಯಧ. ೪). (ಸಂ. ಸ್ಮಾರ್ತಕರ್ಮನ್‌) 

ಸ್ಮಾರ್ತವಿಧಿ (ನಾ). ಸ್ಮೃತಿಗಳಲ್ಲಿ ಹೇಳಿದ ಆಚಾರನಿಯಮ: ಅಹುದಹುದಲೇ 
ಶ್ರೌತಪಥದಲಿ ಬಹಿರಿ ನೀವೇ ಸ್ಮಾರ್ತವಿಧಿಸನ್ನಿಹಿತರೆಂಬುದನಲ್‌ಯದೇ ಮೂಜಗದ 
ಜನವೆಲ್ಲ (ಕುವ್ಮಾಅ. ೮-೩೦). [ಸಂ.1 

ಸ್ಮಿತ (ಗು). ೧. ನಗುವ; ನಕ್ಕ. ೨. ಅರಳಿದ; ವಿಕಾಸವಾದ: ಸ್ಮಿತಧವಳಕಮಳ 
ವನದೊಳ್‌ ರತಿರಾಗದೆ ಹಂಸಿ ಹಂಸನಂ ಸೋಂಕುವವೋಲ್‌ ಅತಿಶಯಶಯನ 


೮೭೭೪ 


5 


10 


15 


30 


40 


4s 


ಸ್ಮೇರ 


ಸ್ವಳದೊಳ್‌ ಪತಿಯೊಡನಾ ಕಾಂತೆ ಸುರತಸುಖದಿಂದಿರ್ದಳ್‌ (ಜಗವ. ೨-೭೫); ಸ್ಮಿತಮಧುರ 

ಮುಖಕಾಂತಿ ಕಲ್ಲೋಲಿತ ಕಟಾಕ್ಷಚ್ಛವಿಯಲೀಶನ ಧೃತಿಯಲೀಡಿಬ್‌ದೆಡದಲೆಸೆವರು 

ಗೌರಿದೇವಿಯರು (ಕುವ್ಮಾಅ. ೬-೭೫). (ನಾ). ೩. ನಸುನಗು; ಮಂದಹಾಸ: ಕುಸುಮಂ 

ಸ್ಮಿತಮಳಿನಯನಂ ಕಿಸಲಯಮಧರಂ («ಕಎರಾ. ೩-೧೪); ಸ್ಮಿತವಿರಲಿ ವದನದಲಿ . , . 

ಹಿತವಿರಲಿ ವಚನದಲಿ (ಮಂಕುಕ. ೭೨೪). ೪. ಅರಳುವಿಕೆ; ವಿಕಸನ: “`ಉನ್ಮೀಳಿತಂ, 

ಉನ್ಮಿಷಿತಂ, ಸ್ಥಿತಂ . . . ವಿಕಾಸ; - ಈ ೯ ಅಲರ್ವುದರ್ಕೆ ಪೆಸರ್‌'' (ಹಲಾಯು. 

[ಸಂ.1 

ಸ್ಮೃತ (ಗು). ೧. ನೆನಪುಮಾಡಿಕೊಂಡ; ಸ್ಮರಣೆಗೆ ಬಂದ; ಜ್ಞಾಪಕವಾದ. 
೨. ವಿಧಿಸಿದ; ಉಕ್ತವಾದ; ತಿಳಿಸಿದ. ೩. (ಹೀಗೆಂದು) ಹೆಸರಿಸಲಾದ; 
ಉಲ್ಲೇಖಿತವಾದ. ೪. ಸ್ಮ ತಿಗ್ರಂಥಗಳಲ್ಲಿ ವಿಧಿಸಿದ; ಸಾಂಪ್ರದಾಯಿಕ 
ಆಚಾರನಿಯಮಗಳು ತಿಳಿಸಿದ. (ನಾ). ೫. ನೆನಪು; ಸ್ಮರಣೆ. (ಸಂ. 

ಸ್ಮೃತಿ (ನಾ). ೧. ನೆನಪು; ಸ್ಮರಣೆ; ಜ್ಞಾಪಕ: ಮತಿಗರ್ಥವಾದೊಡೇಂ? 
ಸ್ಮೃತಿಯೊಳದು ನೆಲಸಿರಲಿ (ಮಂಕುಕ. ೫೫). ೨. ಚಿತ್ತವೃತ್ತಿಯ ಐದು ಪ್ರಕಾರಗಳಲ್ಲಿ 
ಒಂದು; ಜ್ಞಾಪಕಶಕ್ತಿ; ಸ್ಮರಣಶಕ್ತಿ : ಸ್ಮೃತಿಯೆಂಬುದು ಪೂರ್ವದಲ್ಲಿ ಅನುಭವಿಸಿದ 
ವಿಷಯಗಳನ್ನು ಸಂಸ್ಕಾರದಿಂದ ಜ್ಞಾಪಿಸಿಕೊಳ್ಳುವುದು (ಹಿಂದಸಾ. ೧೦೪). 
೩. ಅನುಭವಸಂಸ್ಕಾರದಿಂದ ಉಂಟಾಗುವ ಜ್ಞಾನ: ಕೇವಲ ಸಂಸ್ಕಾರದಿಂದ 
ಹುಟ್ಟಿದ ಜ್ಞಾನಕ್ಕೆ "ಸ್ಮೃತಿ' ಎಂದು ಹೆಸರು (ಭಾತತ್ತ. ೩೫೧). ೪. ಎಚ್ಚರ; ಅರಿವು: 
ಅವನಿಗೆ ಸ್ಮತಿ ತಪ್ಪಿಹೋಯಿತು «ರಾಎಜ. ೧೩೦). ೫. ಮನು, ಯಾಜ್ಞವಲ್ಮ 
ಮೊದಲಾದವರಿಂದ ರಚಿತವಾದ ಆಚಾರ, ವಿಧಿಗಳ ಗ್ರಂಥ; ಧರ್ಮಸಂಹಿತೆ : 
ವೇದಾಂಗ ಸ್ಮೃತಿ ವೇದಮೆಂದಿನಿತುಮಂ ಪೂಣ್ದೋದಿದೆಂ (ಸುಕುಮೂ. ೩-೪೩); ಶ್ರುತಿ ತದರ್ಥ 
ಸ್ಮ ತಿಗಳಲಿ ಪಂಡಿತರು ನಡೆವುದ ಮಾದು ಮೂರ್ಪಿರ ಗತಿಯನನುಕರಿಸಿದರೆ ಬಳಿಕ 
ವಿಶೇಷವೇನೆಂದ (ಉವ್ಮಾದ್ರೋ. ೧೮-೫೭); ಸ್ಮೃತಿಗಳು ಶ್ರುತ್ಮರ್ಥವನ್ನು ಅನುಸರಿಸುತ್ತವೆ 
(ಭಾರದ. ೫೦). ೬. ಸ್ಮೃತಿಗ್ರ೦ಥಗಳ ನಿಯಮ, - ಉಲ್ಲೇಖ. ೭. [ಕಾವೃಮಾ। 
ಮೂವತ್ತು ಮೂರು ಸಂಚಾರಿಭಾವಗಳಲ್ಲಿ ಒಂದು: ಮತಿನಿರ್ವೇದಾವಹಿತ್ಸ 

. ಸ್ಮ ತಿಗರ್ವಾಮರ್ಷ ದೈನ್ಕೋತ್ಸುಕರತಿ ಮುದಪಸ್ಮಾರ ಲಜ್ಞಾವಿಷಾದಸ್ಥಿತಿ 

ಚಿತ್ತಬ್ರಂಶಮೋಹಾಮಯವಮೃತಿಗಳಿವಿಂತೆಯ್ದೆ ಸಂಚಾರಿಭಾವಂ (ಕಾವ್ಮಾವ. ೭೯೫). 
ಆ. ಇ ಸ್ಮರಣ ೮: ಸ್ಮೃತಿ ಸಾಮ್ಮಯೋಗಿತೆ . . . ಭಾವಿಕ ಉದಾತ್ತವೆಂಬ 
ಅಅವತ್ತೆ ,ದಲಂಕಾರಂಗಳಿಂದೊಡಗೂಡಿ (ವಿವೇಕ. ೧೭೯). [ಸಂ.] 

ಸ್ಮೃತಿಕಾರ (ನಾ). ಸ್ಮೃತಿಗ್ರಂಢವನ್ನು ರಚಿಸಿದವನು; ಸ್ಮೃತಿಕರ್ತ: 
ಬೋಧಾಯನನು ತನ್ನನ್ನೂ ಸೇರಿಸಿ ಎಂಟುಜನ ಸ್ಮ ತಿಕಾರರೆಂದು ಹೇಳುತ್ತಾನೆ 
(ಭಾರದ. ೫೧). [೫೦] _ 

ಸ್ಮ ತಿಪಥ (ನಾ). ನೆನಪು; ಸ್ಮರಣೆ: ಹಿಂದಿನದು ನಮ್ಮ ಸ್ಮ ತಿಪಥದಲ್ಲಿಲ್ಲ; 
ಮುಂದಿನದು ನಮ್ಮ ದೃಷ್ಟಿಗೆ ಅಗೋಚರವಾಗಿದೆ (ಪಂಜಪಂ. ೨೦೮); ಬೆಳಗ್ಗೆ ರಂಗಮ್ಮ, 
ಗೋವಿಂದನನ್ನು ನಿಷ್ಕಾರಣವಾಗಿ ಬಯ್ದುದು ಅವಳ ಸ್ಮೃತಿಪಥಕ್ಕೆ ಬಂದಿತು (ನಿಶಉ. ೮). 

[ಸಂ.1 

ಸ್ಮೃತಿಬ್ರಂಶ (ನಾ). ೧. ನೆನಪಿನ ಶಕ್ತಿ ಇಲ್ಲವಾಗುವುದು. ೨. ಜ್ಞಾನ 
ತಪ್ಪುವುದು; ಎಚ್ಚರ ತಪ್ಪುವುದು: ಮೂಗಿಗೆ ಆ ತುಪ್ಪವನ್ನು ಇಪ್ಪತ್ತುನಾಲ್ಕು ದಿನ 
ನಸ್ಮವಂ ಮಾಡಿದರೆ ಸಕಲ ಮದ ಸಕಲ ಅಪಸ್ಮಾರ ಸ್ಮೃತಿಭ್ರಂಶ ಜಿಹ್ವಾಸ್ತಂಭಗಳು - ಈ 
ಮೊದಲಾದವುಗಳೆಲ್ಲಾ ಮಾಣುವುವು (ವಿವೈೆವಿ. ೭೨). (ಸಂ.] 

ಸ್ಮೃತಿವಿಭ್ರಮ (ನಾ). ಇ ಸೃತಿಭ್ರಂಶ ೧ : ಕ್ರೋಧದಿಂದ ಸಮ್ಮೋಹವುತ್ತನ್ನವಾಗುತ್ತದೆ; 
ಸಮ್ಮೋಹದಿಂದ ಸ್ಮೃತಿವಿಭ್ರಮವಾಗುತ್ತದೆ; ಸ್ಮೃತಿವಿಭ್ರಮದಿಂದ ಬುದ್ಧಿನಾಶವಾಗುತ್ತದೆ 
(ಧರ್ಮಸಾ. ೧೩೨). ಸಂ.) 

ಸ್ಮೇರ (ಗು). ೧. ನಸುನಗುತ್ತಿರುವ: ಸ್ಮೇರವದನಂ ಚಳಚಕೋರನಯನಂ (ಗದಾಯು. 
೮-೫೭); ವೀರತಪಸ್ವಿ ಯಶೌಘ ಮಹಾರಾಜಂ ನೋಂತು ಕಟ್‌ದನಾಸುರವನಿತಾ 
ಸ್ಮೇರಕಟಾಕ್ಚನಿರೀಕ್ಷಣಕ್ಕೆರವಶೀತಾಂಶುದೇವನಾದಂ ದಿವದೊಳ್‌ (ಯಶೋಚ. ೪-೫೫). 
೨. ಅರಳಿದ; ಪ್ರಫುಲ್ಲವಾದ; ಪ್ರಸನ್ನವಾದ: ಸ್ಮೇರವಕ್ವಸರೋರುಹಂ . . . 


೩೧-೩೩). 


ಸ್ಮೇರಮುಖ ೮೭೭೫ ಸ್ರಷ್ಟಾರ 


ಮುರಾರಿ ಕೈಪಜ್‌ಗಾಡಿದಂ (ಜಗವ. ೩-೫೩). (ನಾ). ೩. ನಗು; ಮಂದಹಾಸ: | | ಇತರ ಗುಣಗಳನ್ನು ಗೌಣವಾಗಿಸಿ ಪರೀಕ್ಷಿಸುವುದು, ಅನಂತರ ಇನ್ನೊಂದು 
ಸ್ಮೇರಮರೀಚಿ ಲೋಚನಮರೀಚಿ . . . ದಂತವಿಸ್ತಾರಮರೀಚಿಗಳ್‌ (72. ೩-೧೧೭: | ಗುಣವನ್ನು - ಹೀಗೆ ಭಾಗಶಃ, ಆದರೆ ಸಮಗ್ರವಾಗಿ ತಿಳಿದುಕೊಳ್ಳುವ 
ಉನ್ನತ ಪ್ರಾಸಾದದಬಲೆಯರ ವೃತ್ತವದನದ ಸುಮಂದಸ್ಮೇರಚಂದ್ರಿಕೆಯೊಳುತ್ತುಂಗ ಕ್ರಮ: ಶ್ರೀಮತ್ಸರಮಗಂಬೀರ ಸ್ಮಾದ್ವಾದಾಮೋಘ ಲಾಂಛನಂ (ಸಾಇಇ. 
ದೇವಾಲಯದ ಗೋಪುರದ ಮಾಣಿಕದ ಕಲಶದೆಳವಿಸಿಲೊಳು ಕತ್ತಲೆ ಪರೆವುದು | ೫%. ೧೩-೫ ;875); ಪರವಾದಿ ಕ್ಸೋಣಿಭೃತ್ರಕ್ಷಮಂ ದೇವೇಂದ್ರಂ ಕಡಿದಂದದಿಂದೆ ಕಡಿದಂ 
(ಚೈಮಿಭಾ. ೩-೧೮). ೪. .ಸ್ಪಷ್ಟವಾದುದು; ವಿಶದವಾದುದು. ೫. ತೋರಿಕೆ; | 5 | ಸ್ಮಾದ್ವಾದವಿದ್ಧಾಸ್ತ್ರದಿಂ ಯಾಃ ೧-೨೪). [xe.} 


ಪ್ರಕಟಣೆ. ೬. ಹೆಮ್ಮೆ; ಗರ್ವ. [ಸಂ] ಸ್ಕಾನಭೋಗ "ಸೇನಬೋವ' ನೋ. 

ಸ್ಮೇರಮುಖ (ನಾ). ೧. ನಗುಮುಖ. ೨. ನಗುಮುಖವುಳ್ಳವನು: ಅತ್ಯಂತ 2 (ನಾ). ಹೆಂಡತಿಯ ಅಣ್ಣ ಅಥವಾ ತಮ್ಮ; ಭಾವಮೈದುನ: "“ಸತಿಯ 
ವಿಸ್ಮಯಸ್ಮೇರಮುಖನುಮತಿಚಿರನ್ಮಸ್ತಹಸ್ತಪಲ್ಲವನುಂ (ಆದಿಪು. ೧೦-೫೨ ವ); ಹೃದ್ಯಂ | | ಸಹಜಾತನಕ್ಕುಂ ಪ್ರ[ತೀ]ತಿಯಿಂ ಸ್ಕಾಲನಾಮನುಂ ದೇವರನುಂ'' (ವಸ್ತುಕೋ. ೫೫-೨೦). 
ಸ್ಟೇರಮುಖಂ ಲೋಕೈಕಹಿತಕರಂ ಸುಕುಮಾರಂ ಸಮನಿಸುಗೆ (ಮಲ್ಲಿಪು ೪-೩೯). [ಸಂ.1 | [ಸಂ.1 


ಸ್ಕಂದ (ನಾ). ೧. ಹನಿಯುವಿಕೆ; ತೊಟ್ಟಿಕ್ಕುವಿಕೆ: ವಾರಸುಂದರಿಯರ ಸೂಸುವ |16|ಸ್ಕೂತ (ಗು). ೧. ಸೂಜಿಯಿಂದ ಹೊಲಿದ; ಹೊಲಿಗೆ ಹಾಕಿದ. ೨. ಹೆಣಿಗೆ 
ಪರಮಾನಂದ ಸ್ಥಿತಸುಧಾಸ್ಮಂದ ಸಂತತಾರ್ದ್ರಂಗಳಪ್ಪಾರ್ದ್ರಾಕ್ಷತಸಿತಕುಸುಮಾಂಜಲಿಗಳ | ಹಾಕಿ ಕೂಡಿಸಿದ; ಹೆಣೆದ. ೩. ಚುಚ್ಚಿದ. (ನಾ). ೪. ಚೀಲ. [1ಂ.) 
ನಿದಿರ್ಗೊಂಡು (ಅದಿಪು. ೪-೬೧ ವ). ೨. ತ್ವರಿತವಾದ ಗತಿ; ವೇಗದ ಚಲನೆ. ಸ್ಕೂತಿ (ನಾ). ೧. ಹೊಲಿಯುವಿಕೆ; ಹೊಲಿಗೆ ಹಾಕುವಿಕೆ. ೨. ಸೂಜಿಗೆಲಸ; 
೩. ರಥ. ೪. ಚಂದ್ರ. ೫. ಒಂದು ಬಗೆಯ ನೇತ್ರರೋಗ. ೬. ಹನಿ; ಬಿಂದು. ; ಕಸೂತಿ. ೩. ಚೀಲ. ೪. ವಂಶ; ಪೀಳಿಗೆ. ೫. ಸಂತತಿ; ಸಂತಾನ. ಸಂ.) 
| ಸಂ.) | |ಸ್ರಂಸನ (ನಾ). ೧. ಬೀಳುವಿಕೆ; ಪತನ. ೨. ಕೆಡಹುವಿಕೆ; ಬೀಳಿಸುವಿಕೆ. 
ಸ್ಮಂದನ (ಗು). ೧. ಹನಿಯುವ; ಒಸರುವ. ೨. ವೇಗವಾಗಿ ಹರಿಯುವ; |.4|` ೩. ಗರ್ಭಸ್ರಾವ. ೪. ಭೇದಿಯ ಔಷಧ; ವಿರೇಚಕ. (ಸಂ.1 
ಶೀಘ್ರಗತಿಯಲ್ಲಿ ಪ್ರವಹಿಸುವ. ೩. ತ್ವರಿತಗತಿಯುಳ್ಳ; ವೇಗಶಾಲಿಯಾದ. ಸ್ರಂಸಿ (ಗು). ೧. ಕೆಳಗೆ ಜಾರಿ ಬೀಳುತ್ತಿರುವ. ೨. ಕೆಳಗೆ ಜೋತಿರುವ; 
(ನಾ). ೪. ರಥ: ಕರ್ಣನುಮೆನ್ನೆಂದೊಂದೋಜೆಯೊಳೆಸಗದೊಡಾಂ ಸ್ಮಂದನ | ನೇತಾಡುವ. ೩. ಶಿಥಿಲವಾದ; ಹರಿದುಹೋಗುವಂತಿರುವ. ೪. ತೂಗಾಡು 
ದಿಂದಿಟ್‌ದು -ಪೋಪೆನೆಸೆಗೆಂ ತೇರಂ (ಪಂಪಭಾ. ೧೨-೧೦೧). ೫. ನೀರು. ೬. ಗಾಳಿ; ತ್ತಿರುವ. (ನಾ). ೫. ಗೋಣಿಮರ : "'ಪೀಲುಸ, 0ಡಫಲ;, ಸ್ರಂಸೀ - ೩ 
ವಾಯು. ೭. ಹೊಳೆ; ನದಿ. ಆ. ಒಂದು ಬಗೆಯ ಮರ ; ತಾರೆಯ ಮರ: ಗೋನುಮರ'' (ಸಿದ್ಧಾಂತಿ. ೧೧೪). (ಹೆಂ. ಸ್ರಂಸಿನ್‌] 
ಅಂಬು ರಥಂ ತರಂಗಿಣಿ ಕುಜಾದಿಗಳಿಂತಿವು ಸೃಂದನಾಖ್ಯ'' (ನಾನಾರ. ೧೨); ""ಉದಕ ಇಸ (ನಾ). ಹೂಮಾಲೆ; ಹೂವಿನ ಸರ: ದಿವ್ಮಾಂಬರಾಲಂಕರಣ ಸ್ರಗ್ರಾಜಿಯಿಂ 
ರಥ ವೃಕ್ಷ ನದಿ ನಾಲ್ಕಿದು ಸ್ಮಂದನಮೆನಿಕ್ಕು'' (ನಾನಾಕಂ. ೩೫). (ಸಂ.] 


| 

| ಪೂಜಿಸಿ (ಅಜಿಪು ೫-೨೮); ಕುಸುಮ ಸ್ರಗ್ವಸನಾನ್ನಪಾನ . . . ಅನೀಕಮಂ ಕೊಟ್ಟು 
ಸ್ಕಂದನಾರೋಹ (ನಾ). ರಥದಲ್ಲಿ ಕುಳಿತು ಯುದ್ಧ ಮಾಡುವವನು; ರಥಿ; | | 

| 

I 


(ಪಂರಾಮೂ. ೧-೬೬). [ಆ ಸಂ. ಸ್ರಜ್‌। 
ರಥಿಕ: “ರಥೀ, ಸ್ಕಂದನಾರೋಹಃ - ಈ ೨ ರಥವನೇಜುವಾತಂ'' (ಹಲಾಯು. ಸ್ರಗ್ನರೆ (ನಾ). (ಛಂದ) ಪ್ರತಿಪಾದದಲ್ಲಿ ಇಪ್ಪತ್ತೊಂದು ಅಕ್ಷ ರಗಳಿರುವ 
೩೪-೨೩೬). [ಸಂ.) 


| ಪ್ರಕೃತಿಛಂದಸ್ಸಿನ ಒಂದು ಸಮಪಾದವೃತ್ತ: ಭೂಮಿ ಜ್ವಾಲೇಂದು ದೇವಾಧಿಪ 
ಸಂದಿ (ಗು). ೧. ಹನಿಯುವ; ತೊಟ್ಟಿಡುವ. ೨. ಒಸರುವ; ಸ್ರವಿಸುವ. | 25 | ಪು!ಪಾಠಾಂ. ಸು]ರಗಣದಿಂ ಮುಂತೆ ತೋಯತ್ರಯಂಗಳ್‌ ತಾಮೆತ್ತಂ ಬಂದು ಚೆಲ್ಪಾಗಿರೆ 
೩. ವೇಗವಾಗಿ ಚಲಿಸುವ. (ನಾ). ೪. ಸ್ರವಿಸುವಂತಹುದು; ಸುರಿಸುತ್ತಿರು | | 


- ಪೆಸರಿಂ ಸ್ರಗ್ಗರಾನಾಮವೃತ್ತಂ (ಛಂದೋಂಬಾ. ೨-೧೮೧). (ಸಂ. ಸ್ರಗ್ನರಾ) 
ವುದು: ಮಂಗಳಗೀತ ಮಂಗಳರವಂ ಕರ್ಣಾಮೃತಸ್ಮಂದಿಯುಣ್ಮುವಿನಂ . . . ! |ಸ್ರಗ್ಟಿಣಿ (ನಾ). [ಛಂದ] ಪ್ರತಿಪಾದದಲ್ಲಿ ನಾಲ್ಕು ರಗಣಗಳಿಂದ ಕೂಡಿದ 
ಅತೃುತ್ಸಾಹದಿಂ ಪೊಕ್ಕ೦ (ಗದಾಯು. ೮-೬೭); ಎಯ್ತಂದಂ . . . ವಿದ್ಮಾಧರೀಲೋಚನಾ 


ಹನ್ನೆರಡು ಅಕ್ಷರಗಳನ್ನುಳ್ಳ ಜಗತೀಛಂದಸ್ಸಿನ ಒಂದು ವೃತ್ತ: ಜಾತವೇದೋ 


ನಂದಸ್ಮಂದಿ ತಟೀವಿಲಾಸವನಮಂ ಕೈಳಾಸಮಂ ನಾರದಂ (ಪಂರಾಮಾ. ೪-೮೭); ಗಣಂಗಳ್‌ ಚತುಸ್ಥಾನಸಂಜಾತಮಾಗುತ್ತಿರ್ದೆಂದಿನಂತಾದೊಡಾ ಜಾತಮಂ ಸ್ರಗ್ವಿಣೀ 
ಕರ್ಣಾಮೃತಸ್ಮಂದಿಗಳಪ್ಪ ನುಡಿಗಳಂ ನರೇಂದ್ರಂ ನುಡಿಯಲೊಡಂ `(ಚಂದ್ರಪು. ೭-೭೯ ವ). |30 | ವೃತ್ತಮೆಂಬರ್‌ (ಛಂದೋಂಬು. ೨-೧೩೦). (ಸಂ. ಸ್ರಗ್ವಿಣೀ। 
(ಸಂ. ಸ್ಮಂದಿನ್‌। ಸ್ರಜ (ನಾ). ಹೂಮಾಲೆ: ""ಸ್ರಜಂ ಮಾಲ್ಮಂ ಪುಷ್ಪವಿಶೇಷರಚನಂ'' (ವಸ್ತುಕೋ. 
ಸೃಮಂತಕ (ನಾ). ಪ್ರತಿದಿನ ಎಂಟು ಹೇರು ಚಿನ್ನವನ್ನು ಕೊಡುವುದೆಂದೂ, ೭೭-೧೪) ; ಪ್ರಜೆಯೆಲ್ಲಂ ಜಲಗಂಧ ಸ್ರಜತಂಡುಲ ಧೂಪದೀಪ ಚರು ತಾಂಬೂಲ 
ಎಲ್ಲ ಬಗೆಯ ಅಪಾಯಗಳಿಂದ ರಕ್ಷಿಸುವುದೆಂದೂ ನಂಬಲಾದ ಒಂದು ವ್ರಜದಿಂ ಪೂಜಿಸುವುದು (ಯಶೋಚ. ೪-೭೩); ಮುನಿಪತಿ ದಿವೃಸ್ರಜಮಂ ಕೊಡಲೊಡ 
ಬಗೆಯ ಬೆಲೆಯುಳ್ಳ ರತ್ನ: ಹರುಷ ಮಿಗಲಂದಾ ಸ್ಕ[ಪಾತಾಂ. ಶೃ1ಮಂತಕ ಮದನಾ ಗಜಮಸ್ತಕದಲ್ಲಿ ಸಾರ್ಚಿದಂ ಶಚಿಯಾಣ್ಮಂ («ಎಷ್ಟುಪು. ೧-೨-೧೧೫). 
ವರಮಹಾರತ್ನವನು ಕೊಟ್ಟನು ಪರಮಧಾರ್ಮಿಕನೆನುತ ಕರುಣಾವನಧಿ ಕೈಮುಗಿದು | 35 [ಸಂ. ಸ್ರಜ್‌] 
(ನಿಭಾಗ. ೧೦-೬೭-೨೬). ಸಂ.) ಸ್ರಮ "ಸವ' ನೋ. 
ಸ್ಕಮಂತಪಂಚಕ (ನಾ). ಪರಶುರಾಮನಿರ್ಮಿತವೆಂದು ಪ್ರಸಿದ್ಧವಾದ ಸ್ರವ (ನಾ). ೧. ತೊಟ್ಟಿಕ್ಕುವಿಕೆ; ಹನಿಯುವಿಕೆ. ೨. ಪ್ರವಹಿಸುವಿಕೆ. ೩. ಮೂತ್ರ. 
ಕುರುಕ್ಷೇತ್ರದಲ್ಲಿಯ ಐದು ಮಡುಗಳು: ಮುನ್ನಂ ಪರಶುರಾಮನೀ ನೆಲ | ೪. ಹನಿ; ಬಿಂದು. ೫. ಪ್ರವಾಹ. ೬. ಚಿಲುಮೆ; ಬುಗ್ಗೆ. (ಸಂ. | 


ದೊಳುಳ್ಳರಸುಮಕ್ಕಳೆಲ್ಲರುಮನಿರ್ಪತ್ತೊಂದು ಸೂಲ್ವರೆಗಂ ಪಿಳ್ಳೆಪೆಸರಿಲ್ಲದಂತು| ;ಸ್ರವಂತಿ (ನಾ). ಹೊಳೆ; ತೊರೆ; ನದಿ: ಕಾವೇರಿ ಸ್ರವಂತೀ ಸಮುತ್ತರಣಾನಂತರಂ 
ಕೊಂದವಂದಿರ ನೊರೆನೆತ್ತರೊಳ್‌ ತೀವಿ ತನ್ನ ತಾಯ್ಗೆ ನೀರಿಲೌ್‌ಯಲುಂ ತಂದೆಗೆ |40| ಬರೆವರೆ (ಶಾಂತಿಷ. ೧೧-೩ ವು. (ಸೇ. ಸ್ರವಂತೀ। 
ನೀರ್ಗುಡಲುಮೆಂದು ಮಾಡಿದ ಸ್ಮಮಂತಪಂಚಕಂಗಳೆಂಬ ಪೆಸರ ಪೆರ್ಮಡುಗಳೊಳಗೆ | | ಸ್ರಎಸು (ಕ್ರಿ). ಒಸರು; ಜಿನುಗು; ಸೋರು: ಆನೆಗಳಿಗೆ ಮದೋದಕವು ಸ್ರವಿಸುವ 
ಮೂಡಿ ಮುಲ್ಮಾಡಿ ನೋಡಿಯುಂ (ಗದಾಯು. ೬-೨೮ ವ); ಅರ್ಜುನನು ಕೃಷ್ಣನ | ಸ್ನಾನಗಳಂ ಪೇಳುವೆನು (ಸಾಸಂಧಿ. ೨೭೭-೧೭); ಸ್ರವಿಸುವುದು ಜೀವರಸ ಹೃದಯಗರ್ತದ 
ಸೂಚನೆಯಂತೆ ಅದನ್ನು ಬೇರೆ ಬಾಣಗಳಿಂದ ಹಾರಿಸಿ ಸ್ಮಮಂತಪಂಚಕದ ಹೊರಗೆ... | ತಳದಿ (ಮಂರುಕ. ೪೬೪); ಕಣ್ಣುಚ್ಚಿದೆವೆಗಳಿಂ ಸ್ರಎಸಿದತ್ತಶ್ರು (ಶ್ರೀರಾಮಾ. ೧೬೬-೪೦೧). 
ವೃದ್ಧಕ್ಷತ್ರನ ತೊಡೆಯ ಮೇಲೆ ಬೀಳಿಸಿದನು (ವಚಭಾ. ೨೪೭). ಸಂ.) [(ಸಂ. ಸ್ರವಣ) * - ಇಸು) 

ಸ್ಕಾದ್ವಾದ (ನಾ). [ಜೈನ] ಪದಾರ್ಥದ ಪೂರ್ಣಜ್ಞಾನವನ್ನು ಪಡೆಯು |45 ಸ್ರಷ್ಟಾರ (ನಾ). ರಚಿಸುವವಮು; ನಿರ್ಮಿಸುವವನು : ಮಿಢಿಸೃಪ್ಪಿಯು 
ವುದಕ್ಕೋಸ್ಕರ ಅದರ ಒಂದೊಂದು ಗುಣವನ್ನು ಪ್ರಧಾನವಾಗಿಟ್ಟುಕೊಂಡು ! ಕೃತಿಯೆಂದೆನಿಸುವುದು ಆಲ್ಲಿ ಕವಿಗಳು ಸ್ರಷ್ಟಾರರು (ಸಾಹಿಎ. ಆ). [£ ಸಂ. ಸ್ರಷ್ಟೃ] 


ಸ್ರಸ್ತ 


ಸ್ರಸ್ತ (ಗು). ೧. ಬಿದ್ದ. ೨. ಜಗುಳಿದ; ಜಾರಿದ. ೩. ಸಡಿಲಿದ; ಶಿಥಿಲವಾದ. 
೪. ನೇತಾಡುವ; ಜೋಲುವ : ಸ್ರಸ್ತಕುಂತಳಕೇಶಂ ಗತಪುಷ್ಪದೀನವದನಂ 
(ಗದಾಯು. ೧೦-೧೩). (ನಾ). ೫. ಕಳಚಿಕೊಂಡುದು: ""ಸ್ರಸ್ತಂ, ಧ್ವಸ್ತಂ . . . 
ಗಲಿತಂ -: ೭. ಜಾರಿ ಬಿದ್ದೆದ್ದು, ಕಳಚಿಕೊಂಬುದು'' (ಎದ್ಭಾಂತಿ. ೬೫೧). (ಸಂ.) 

ಸ್ರಾವ (ನಾ). ವ ಸ್ರವ ೨: "ಗರ್ಭಸ್ರಾವ', "ರಕ್ತಸ್ರಾವ' ಪರಾ. (ಸಂ. 5 

ಸ್ರಾವೆ "ಶ್ರಾವೆ' ನೋ. 

ಸ್ರಾಹೆ "ಶ್ರಾಹೆ' ನೋ. 

ಸ್ರುಕ್ಕು (ನಾ). ಹೋಮಾಗ್ನಿಯಲ್ಲಿ ತುಪ್ಪವನ್ನು ಸುರಿಯಲು ಬಳಸುವ (ಪಲಾಶ 
ಅಥವಾ ಖದಿರವೃಕ್ಷಗಳ) ಮರದಿಂದ ಮಾಡಿದ ಸವುಟು: ಸ್ರುಕ್‌ಸ್ರುವಾಕ್ಷತ 
ಸುಗಂಧ ಯವಾಮಳತಿಲ . . . ವಿವಧ ಮುಖಪರಿಕರಂಗಳುಮಂ ಬೇಟ್‌ವೇಜ್‌ 
ತೋಟ್‌ (ಜಗವ. ೧೭-೭ ವ); ಶತಜುಹುಗಳಿಂ ವೈಕಂಕತದ ಷಷ್ಟಿಸ್ರುಕ್ಸ್ಟುವನಿವಹದಿಂದೆ | 
... ಬೇಕಾದ ವಸ್ತುಸಂಜಾತದಿಂ ಮಖಶಾಲೆ ಕಣ್ಣೆಸೆದುದು (ಜೈಮಿಭಾ. ೩೩-೩೮). 

[ಆ ಸಂ. ಸ್ರುಚ್‌) 

ಸ್ರುತ (ಗು). ೧. ಪ್ರವಹಿಸಿದ. ೨. ಜಿನುಗಿದ; ತೊಟ್ಟಿಕ್ಕಿದ. ೩. ಹೊರಟು 
ಹೋದ. (ನಾ). ೪. ದ್ರವ. ಸಂ. 

ಸ್ರುವ (ನಾ). ೧. ಯಜ್ಞದಲ್ಲಿ ಬಳಸುವ ಸವುಟುಗಳಲ್ಲಿ ಒಂದು ಬಗೆ : "“ಧ್ರುವಾ, 
ಉಪಬ್ಯಕ್‌, ಜುಹೂ: ಸ್ರುವಃ . . . ಸ್ರುಕ್ಕು ಎಂಬ ಆಜ್ಮಗ್ರಹಣಪಾತ್ರದ ಆಯಾ ನಾಮಗಳು, 
೪ ಬಗೆಯ ಸ್ರುಕ್ಕುಗಳು'' (ಸಿದ್ಧಾಂತಿ. ೨೦). ೨. ಸೋಮರಸಕ್ಕೆ ಬಳಸುವ ದರ್ವಿ. 
೩. ಜಲಪಾತ; ನೀರ್ಬೀಳು. ಸಂ.) 

ಸ್ರುವೆ (ನಾ). ೧. ಒಂದು ಬಗೆಯ ಸಸ್ಮ; ಹೆಗ್ಗುರಂಟಿಕೆ: `"ಮಧುರಸೆ, 
ಮಧುಶ್ರೇಣಿ . . . ಹೆಗ್ಗುರಂಟಿಕೆ, ಸ್ರಾವೆ, ಸ್ರುವಾ'' (ಸಸ್ಮನಿ. ೧೧೭). ೨. ಒಂದು ಬಗೆಯ 
ಮರ; ಆನೆಬೇಲ. (ಸಂ. ಸ್ರುವ। 

ಸೋತ (ನಾ). ೧. ನೀರಿನ ಪ್ರವಾಹ; ಹರಿಯುವಿಕೆ: ""ಓಘಃ, ಪ್ರವಾಹಃ, 
ವೇಣೇ, ಧಾರಾ, ಸ್ರೋತಃ, ರಯಃ - ಈ ೬ ತೊಟ್‌ಯ ಹರಿಷಂ'' (ಹಲಾಯು. ೧೧೦-೪೭). 
೨. ರಭಸವುಳ್ಳ ಪ್ರವಾಹ; ನುಗ್ಗಿ ಹರಿಯುವ ಹೊನಲು: ಕಣ್ಣೊಳಿಸಿರ್ದುದು 
ನೋಡ ಹಿಮಾಚಳಶಿಖರದ ಮೇಲೆ ಪಾಯ ಗಂಗಾಸ್ರೋತಂ (ಪಂಹಬಾ. ೭-೭೩); 
ಮೊರೆಯುತ್ತುಂ ಪರಿಯುತ್ತುಮಿರ್ಪ ರುಧಿರಸ್ರೋತಂಗಳಿಂ (ಪಂರಾಮಾ. ೯-೧೨೪). 
೩. ಹೊಳೆ; ನದಿ: "ಸ್ರೋತಃಪತಿ' ಪಥಾ. ೪. ತೆರೆ ; ಅಲೆ. ೫. ನೀರು. 
೬. ಜ್ಞಾನೇಂದ್ರಿಯ: ""ಖಂ, ಅಕ್ಷಂ, ಇಂದ್ರಿಯಂ, ಸ್ರೋತಃ, ಹೃಷೀಕಂ, ಕರಣಂ - | 
ಈ ೬ ಇಂದ್ರಿಯಂಗಳ್‌'' (ಹಲಾಯು. ೮೮-೩೮೧). ೭. ಆನೆಯ ಸೊಂಡಿಲು. 
೮. ಪ್ರಾಣಿದೇಹದಲ್ಲಿರುವ ರಂಧ್ರ. ೯. ವಂಶ; ಪೀಳಿಗೆ. (ಸಂ. ಸ್ರೋತಸ್‌) | 

ಸ್ರೋತಃಪತಿ (ನಾ). ಸಮುದ್ರ: ಖ್ಯಾತಂ ಮಹೇಂದ್ರಗಿರಿಸಾರಾತಿಶಯಂ ಪತಿ | 
ಮಹೇಂದ್ರಗಿರಿಗಂ ಪ್ರಾಚೀಸ್ರೋತಃಪತಿ ಪ್ರಯಾಣದೊಳೀತಂ ಜಂಗಮಮಹೇಂದ್ರಮೆನಿಕುಂ | 
ಘಟೆಯಿಂ (ಶಾಂತಿಪು. ೫-೧೩೩). [ಸಂ.) 

ಸ್ರೋತಸ್ಟಿನಿ (ನಾ). ನದಿ; ಹೊಳೆ: ತರುಣೀಲೋಚನಲೋಲಮಾಯುವಚಲ |35 
ಸ್ರೋತಸ್ಟಿವೀಸಂಚಲಂ ಸಿರಿ (ಚಂದ್ರಪು. ೪-೫೩); ಆ ಸಮಾಪೋರ್ವಿಯೊಳ್‌ ಸ್ಥಿರಮಿರ್ಪರ್‌ | 
ಪದೆದೀಂಟುಗುಂ ರಸಮನಾ ಸ್ರೋತಸ್ಟಿನೀತೀರದೊಳ್‌ (ಎಷ್ಟುಪು ೨-೧-೪೬). 

(ಸಂ. ಸ್ರೋತಸ್ಟಿನೀ। | 

ಸ್ರೋತ್ರಗುತ್ತಿಗೆ, ಸುತ್ರಗುತ್ತಿಗೆ, ಸುತ್ರೆಗುತ್ತಗೆ (ನಾ). ಶ್ರೋತ್ರಿಯರಿಗೆ 
ಕೊಡುತ್ತಿದ್ದ ಉಂಬಳಿ: ದೇವಂಣ ಅರಾಧ್ಯರಿಗೆ ಕೊಟ ಸ್ರೋತ್ರಗುತ್ತಿಗೆಯ ಭೂದಾನ 
ಶಿಲಾಶಾಸನದ ಕ್ರಮವೆಂತೆಂದರೆ (ಮ್ಯಆರಿ. ೧೯೬೪, ೫೮-೧೩ ; 1434). ಸುತ್ರಗುತ್ತಿಗೆ: ಆ 
ಸೀಮೆಗೆ ಗದ್ದೆ ತೋಟ ಮರ ಮಗ್ಗವಣ ಕಿಜುಕುಳ ಸೊನ್ನಾದಾಯ ಸುತ್ರಗುತ್ತಿಗೆ ಯ 
ಯೊಳಗಾಗಿ (ಎಕ. ೪೫(R). ಮಳವ. ೧೦-೧೦ ; 1517). ಸುತ್ರೆಗುತ್ತಗೆ : ಸೀಮೆಯ ವೊಳಗಣ 
ಹಳನವು ನಿಮಗೆ ಸುತ್ರೆಗುತ್ತಗೆಯಗಿ ಕೊಟವಾಗಿ (ಎಕ. ೪1॥(್ಣ). ಮಳವ. ೧೧೮-೧೦; 
ಸು. 13ನೆಯ ಶತ). [ಇ ಶ್ರೋತ್ರಿಯ * ಗುತ್ತಿಗೆ (ಆ ಗುತ್ತಗೆ) 

ಸ್ವ (ಗು). ೧. ತನ್ನ; ತನಗೆ ಸಂಬಂಧಸಿದ; ಸ್ವಂತ. ೨. ಹುಟ್ಟಿನಿಂದ ಬಂದ; 


15 


[30 


40 


45 


೮೭೭೬ 


ಸ್ವಕೀಯ 


ಡ್‌ 


ಸ್ವಭಾವಸಿದ್ದವಾದ; ನೈಸರ್ಗಿಕ. (ನಾ). ೩. ತನ್ನ ಕುಲ ಅಥವಾ ವಂಶಕ್ಕೆ 
ಸಂಬಂಧಪಟ್ಟ ವ್ಯಕ್ತಿ; ಜ್ಞಾತಿ; ಬಂಧು. ೪. ಆತ್ಮ : ಸ್ವ ಎಂಬುದನ್ನು ಜ್ಞಾನಿಗಳು 
ಆತ್ಮವೆನ್ನುತ್ತಾರೆ (ಸಂಶೋಧ. ೪. ಮುನ್ನುಡಿ). [ಸಂ.| 

ಸ್ವಂ (ನಾ). ಧನಸಂಪತ್ತು: ""ದ್ಕುಮ್ನಂ. .. ಅರ್ಥ, ಸ್ವಂ... ವಸು, ವಿಭವ: 
೧೫ ಒಡಮೆಯ ಪೆಸರ್‌'' (ಹಲಾಯು. ೧೪-೮೦). [ಸಂ.] 

ಸ್ವಂತ, ಸೊಂತ (ಗು). ೧. ಒಬ್ಬ ವ್ಯಕ್ತಿ, ವಸ್ತು ಅಥವಾ ಒಂದು ಸಂಸ್ಥೆಗೆ 
ಸೇರಿದ; ಖಾಸಗಿಯಾದ; ವೈಯಕ್ತಿಕ: ಸರ್ಕಾರವು ವಿಧಿಸಿದ್ದ ಅನೇಕ 
ಆರ್ಥಿಕನಿಬಂಧನೆಗಳು ಸಡಿಲವಾದುದರಿಂದ, ಆರ್ಥಿಕಶಕ್ತಿಗಳು ಸ್ವಂತಸ್ಮಾಯಿಯನ್ನು 
ಪಡೆದವು «ಅಂತಸಂ. ೭); ಪ್ರಪಂಚದ ಬಹುಸಂಖ್ಮಾತಬಾಷೆಗಳಿಗೆ ತಮ್ಮದೇ 
ಅದ ಒಂದು ಸ್ವಂತ ಲಿಪಿ ಇಲ್ಲ (ದ್ರಾಎವಿ. ೪೫). ೨. ವ್ಯಕ್ತಿಗತವಾದ; ವಿಶಿಷ್ಟವಾದ. 
(ನಾ). ೩. ತನ್ನದೇ ಆದುದು; ಖಾಸಾ: ಮಾತುಗಳು ನನ್ನ ಸ್ವಂತವಾದದ್ದು 
(ರಾಯಕ. ೪೭). ೪. ಮುದ್ದಾಂ; ಖುದ್ದು: ಕಾಸಕ್‌ಗಳು ತಮ್ಮ ದ್ರಾಕ್ಷಾರಸವನ್ನು 
ತಾವೇ ಸ್ವಂತವಾಗಿ ಮಾಡಿಕೊಳ್ಳುತ್ತಾರೆ (ಮಲೆನಾ. ೨೧). ಸೊಂತ: ೧. ಅಂತಕನ 
ಪೋಲ್ವಿಂಥ ಪುರುಷನ ಸೊಂತವಾರ್ಧಕ್ಕವನ್ನು . . . ಕಂಡು (ರಘುವಂ. ೧೨೧-೬೭). 
ಇ. ನಿಂದೂ ಸೊಂತದ್ದಲ್ಲ (ಕಮ್ಮಟ. ೩೩). "ಸ್ವತಃ' ಪರಾ. 

[ಆ ಸಂ. ಸ್ವಂ./ ತಮಿ. ಚೊನ್ತ; ತೆಲು. ಸೊಂತ] 

ಸ್ವಂತ್ಮ (ನಾ). ೧. “ಸು' ಎಂಬ ಅಕ್ಷರದಿಂದ ಕೊನೆಯಾಗುವುದು; ಸುಕಾರಾಂತ 
ವಾದುದು: ವ್ಯಂಜನರೂಪದಿನೇತಟದಿಂ ಸ್ವಂತಧಾತುಗಕ್ಕುಂ ಚತ್ವಂ (ಶಮದ. ೨೩೯. 
೨. ಒಳ್ಳೆಯ ಮುಕ್ತಾಯವನ್ನು ಹೊಂದುವುದು; ಸುಖಾಂತವಾದುದು. (ಸಂ.; 


“ಫ್‌ 


20 ಸ್ವಂತಿಕೆ (ನಾ). ತನ್ನದೇ ಆದ ವಿಶಿಷ್ಟತೆ, - ವೈಶಿಷ್ಟ್ಯ; ತನ್ನತನ: ಆದರ್ಶಮಾಗವನ 


ಸಮನ್ವಯ ಸಮ್ಮಕ್ತ್ವವನ್ನು ಬಣ್ಣಸುವುದರಲ್ಲಿ ರತ್ನಾಕರನ ಸ್ವಂತಿಕೆಯಿದೆ (ಕಸಾಚ. ೬೭೭). 
" (ಸ್ವಂತ, + - ಇಕೆ] 

ಸ್ವಕಪೋಲಕಲ್ಪನೆ (ನಾ). ೧. (ಆಲಂ) ಸ್ವಂತವಾದ ಕಲ್ಪನೆ. ೨. ತನ್ನದೇ ಆದ 
ಊಹೆ: ಆ ಲಿಪಿಗಳ ವಿಚಾರದಲ್ಲಿ ಎಲ್ಲದಕ್ಕಿಂತಲೂ ಹೆಚ್ಚಿನ ಊಹಾಪೋಹಗಳೂ 
ಸ್ವಕಪೋಲಕಲ್ಪನೆಗಳೂ ಹುಟ್ಟಿಕೊಂಡಿವೆ (ದ್ರಾಎಎ. ೨೩). ([ಸಂ. ಸ್ತಕಪೋಲಕಲ್ಪನಾ) 

ಸ್ವಕಪೋಲಕಲ್ಪಿತ (ನಾ). ಸ್ವಂತವಾದ ಕಲ್ಪನೆಯಿಂದ ಕೂಡಿದುದು; ತನ್ನದೇ 
ಆದ ಊಹೆಯಿಂದ ಕೂಡಿದುದು: ಎಲ್ಲವೂ . . . ಸ್ವಕಪೋಲಕಲ್ಪಿತಗಳೆಂಬ ಬಗ್ಗೆ 
ಮಾತ್ರ ಯಾರೂ ಅನುಮಾನ ಪಡಲಾರರು (ಬಾಗಿನ. 1೪. ಮುನ್ನುಡಿ). 1]ಂ.1 

ಸ್ವಕರ್ತೃ (ನಾ). (ವ್ಕಾಕ] ಕ್ರಿಯೆಯನ್ನು ತಾವೇ ನಿರ್ವಹಿಸುವಂತಹುದು; 
ಕ್ರಿಯೆಯ ನಿರ್ವಹಣೆಯಲ್ಲಿ ಸ್ವತಂತ್ರವಾದುದು: ಸ್ವಪರಕರ್ತೃವೊಳ್‌ “ ಸ್ವಕರ್ತೃ 
ಪರಕರ್ತೃವಿನಲ್ಲಿ (ಶಮದ. ೨೩೧ ಟೀಕೆ). [ಸಂ.) 

ಸ್ವಕಾರ್ಯ (ನಾ). ತನ್ನದೇ ಅದ ಕಾರ್ಯ; ಸ್ವಂತಕೆಲಸ: ಆಹ, ಸ್ವಕಾರ್ಯ 
ಪರತ್ವವಂಬುದು ಹೀಗೆ ತಾನೆ. ಈತನ ಸಂತಾಪದಿಂದ ನಾನು ಸಂತಸಪಡುವನು 
(ಶಾಕುಂತ. ೮೫-೧೧); ಅವರು ಬಂದುದರಿಂದ ಸ್ವಾಮಿಕಾರ್ಯ, ಸ್ವಕಾರ್ಯ ಎರಡೂ 
ಆಯಿತು (ರೂಢಿ). ([ಸಂ.) 

ಸ್ವಕೀಯ (ಗು). ೧. ತನ್ನದಾದ; ತನಗೆ ಸಂಬಂಧಿಸಿದ; ಸ್ವಂತದ: ಸ್ಪಕೀಯ 
ಚರಮಸಮಯದೊಳ್‌ . . . ಪದಿಮೂಲುಂ ಪ್ರಕೃತಿಗಳುಮಂ ನಿರ್ಮೂಲಂ ಕಿಡಿಸಿ 
(ಆದಿವು. ೧೬-೪೯ ವ); ಆ ಸಮಯದೊಳುದ್ಕಾನದಿನೀ ಸುಗ್ರೀವಂ ಸ್ಪಕೀಯಭವನಕ್ಕೇಟ್ತಂದು 
(ಪಂಠಾಮಾ. ೧೦-೧೦). ೨. ತನ್ನ: ಕುಟುಂಬಕ್ಕೆ ಸೇರಿದ; ಸ್ವಂತಸಂಸಾರಕ್ಕೆ ಸೇರಿದ. 
(ನಾ). ೩. ತನ್ನದೇ ಆದುದು; ಸ್ವಂತವಾದುದು: ""ಕಾಸಾ - ಸ್ವಕೀಯವೂ'' 
(ಕಾಶಕೃ. ೨೦೧). ೪. ತನಗೆ ಸಂಬಂಧಿಸಿದ ವ್ಯಕ್ತಿ; ಬಂಧು: ಅಸಮವಿಭೂತಿ 

ಗಳನುವಾರ್ಜಿಸುವೊಡೆ ಜನಮಂ ಸ್ವಕೀಯಮಂ ಮಾಟ್ಟುದು (ಚಂದ್ರಪು. ೪-೨೧): 

ರಣಮಹೀಸಂತಮಸ ಶಾಂತೇಕ್ಷಣರು ದಿಗುಭ್ರಮೆಯಲಿ ಸ್ವಕೀಯ ಕ್ಷಣನವನು ರಚಿಸಿದರು 

ರೌರವವಾಯ್ತು ರಾತ್ರಿಯಲಿ (ಕುವ್ಮಾದ್ರೋ. ೧೫-೩೦). ೫. ತನ್ನ ಕುಟುಂಬಕ್ಕೆ ಸೇರಿದ 

ವ್ಯಕ್ತಿ: ಮನೆಯ ಆಡಳಿತವನ್ನು ಆಚಾರ್ಯರು ಸಂಪೂರ್ಣವಾಗಿ ವೆಂಕಮ್ಮನವರಿಗೇ 

ವಹಿಸಿಕೊಟ್ಟಿದ್ದರು. ಅಲ್ಲಿ ಅವರೇ ಸ್ವಕೀಯರು (ಸಮಜೀ. ೨೭೦). [ಸಂ.] 


ಸ್ವಕೀಯಾನ್ವಯ 


ಸ್ವಕೀಯಾನೃಯ (ನಾ). ತನ್ನ ಮನೆತನ ,- ವಂಶೆ: ಆಗಳ್‌ ಸೂತರ್‌ 
ಸ್ವಕೀಯಾನ್ವಯದರಸುಗಳಂ ಬಣ್ಣಿಸುತ್ತಿರ್ಪಿನಂ (ಶಾಂತಿಪು. ೫-೯೭). (ಸಂ.] 

ಸ್ವಕೀಯೆ (ನಾ). [ಕಾವ್ಮಮಾ] ಮೂರು ಬಗೆಯ ನಾಯಿಕೆಯರಲ್ಲಿ ಒಬ್ಬಳು; 
ತನ್ನ ಪತ್ನಿ; ಸ್ವಂತ ಹೆಂಡತಿ: ಬಳಿಕ ಸ್ವಕೀಯೆ ಪರಕೀಯೆ ಪಣ್ಮರೆಂಬ ತ್ರಿವಿಧ 
ನಾಯಿಕೆಯರಿಂ (ಎವೇಕ. ೧೮೨); ಪ್ರಕಟತರನಾಯಿಕೆಯರಾ ಸ್ವಕೀಯೆ ಪರಕೀಯೆ 
ಪಣ್ಕೆಯೆನೆ ಮೂಯಿತೆಅ೦ (ರಸರ. ೩-೮೬ ಸೂತ್ರ). [ಸಂ. ಸ್ವಕೀಯಾ। 

ಸ್ವಕುಲ, ಸ್ವಕುಳ (ನಾ). ತನ್ನ ಕುಲ; ತನ್ನ ವಂಶ: ಸ್ವಕುಲಪ್ರಧಾನ ಗಜವಾಜಿ 
ಕುಂಜರಂ ವಿಭು ವೃಷಾಖ್ಯಪುಂಗವಮಕ್ಕುಂ (ವಸ್ತುಕೋ. ೧೨೧-೧೮). ಸ್ವಕುಳ: 
ಸ್ವಕುಳಪಯೋಧಿಚಂದ್ರಿಕೆ . . . ನಯನಾಳಿಜಾಳನವಮಾಳಿಕೆಯೆಂಬುದು ಲೋಕ 
ಮಾಕೆಯಂ (ಚಂದ್ರಪು. ೧೩-೬೫). [ಸಂ.) 

ಸ್ವಕುಳ "ಸ್ವಕುಲ' ನೋ. 

ಸ್ವಗತ (ಗು). ೧. ಸ್ಪಂತವಾದ; ತನ್ನ; ತನಗೆ ಸಂಬಂಧಿಸಿದ: ಸ್ವಗತಾನಲಸನ್ಮಣಿ 
ರಶ್ಮಿ ಗಾಢನುಗಣಿತ ಜಲದ್ವಿಪಾವಳಿ ಕಡಲಂ ಮಿಗೆವಂದಮರಗಜೇಂದ್ರಂ ಸೊಗಯಿಸುವುದು 
ದಾನವಾರಿ ಲೇಖಾನುಗತಂ (ಕಾವ್ಮಾವ. ೭೬೯); ಸ್ವಗತನಿಬಿಡಪಲ್ಕಂಕಾಸನೋಲ್ಲಾಸಂ 

. ಆತ್ಮಕೇಶಾಳಿಗಳನಘದ ಬೇರಂ ತೀರೆ ಕೀಟ್ಟಂತೆ ಕಿಟ್ರಿಂ (ಪುಷ್ಪಪು. ೧೩-೧೧೦). 

ಪಿ. ಅಂತರ್ಗತವಾದ; ಒಳಗೊಂಡ: ಮಗುಟ್ಟುಂ ಮ!ಗುಖ್ಹಾ]ಮಾತಂ 
ನೆಗಟ್ತೌರೆ ಪೇಖ್ದಾಗಳಕ್ಕುಮಾ ವ್ಯಾವೃತ್ತಿ ಸ್ವಗತಾಳಂಕಾರಂ ಬಗೆಗಗಾಧಮನರದಜ 
ತೆಅನನೀ ಕುಲ್‌ಪುಗಳಿಂ (ಕಎರಾ. ೩-೨೦೦). "ಸ್ವಗತಭೇದ' ಪರಾ. (ನಾ). 
೩. ತನ್ನಲ್ಲಿರುವುದು; ಅಂತರಂಗದಲ್ಲಿರುವುದು: ಸೃಗತವಿಲ್ಲದ ಮೋದ 


ಹೊಳಲುಗೊಡದು (ಅರಳು. ೪೦೧-೧೦). ೪. ಆತ್ಮಚಿಂತನೆಯಲ್ಲಿ ಲೀನನಾದವನು; |: 


ಅಂತರ್ಮುಖಿ: ನೋಡಿದ ಕೂಡಲೆ ಆತನು ಇತರರಿಗಿಂತ ಸ್ವಂತಂತ್ರನೂ ಸ್ವಗತನೂ 
ಆಗಿರುವಂತೆ ತೋರುತ್ತಿತ್ತು (ನಿಬಂಧ. ॥. ೩೮೪). ೫. [ನಾಟ್ಕ] ನಾಟಕದ 
ಸಂಭಾಷಣೆಯಲ್ಲಿ ಒಂದು ಬಗೆ; ಒಂದು ಪಾತ್ರವು ಉಳಿದ ಪಾತ್ರಗಳನ್ನು 
ಉದ್ದೇಶಿಸದೆ ಪ್ರೇಕ್ಷಕರಿಗೆ ಮಾತ್ರ ಕೇಳಿಸುವಂತೆ ತನಗೆ ತಾನೇ 
ಮಾತನಾಡಿಕೊಳ್ಳುವುದು; ಆತ್ಮಗತ: ಸ್ವಗತಂ - ಮಾತನಾಡುವ ಪಾತ್ರವಲ್ಲದೆ 
ಮತ್ತಾರೂ ಕೇಳದ್ದು (ಕೈಪಿಡಿ. ೨೦೭). "ಸ್ವಗತಭಾಷಣ' ಪರಾ. (ಸಂ. 

ಸ್ವಗತತೃಪ್ತ (ನಾ). ಆತ್ಮತೃಪ್ತಿಯನ್ನು ಹೊಂದಿದವನು; ಆತ್ಮಸಂತೋಷವನ್ನು 
ಪಡೆದವನು: ಸ್ವಗತತೃಪ್ತರಾಗಿ ಸನ್ಮಾಸಿಯಂತೆ ಅವರು ತಮ್ಮ ಜೀವನವನ್ನು ಸಾಗಿಸಿದ್ದರು 
(ಸಮಜೀ. ೭೭೫); ಪ್ರಥಮಪ್ರಾಯದಲ್ಲಿ ನಾಚಿಗೆಮುಸುಗಿ ಕುಲವಧುವು ದನಿಗೊಡದೆ 
ಇದ್ದಾಗ ಪುರುಷನನುರಾಗವು ಬಣ್ಣಗುಂದಿ ಆತನು ಸ್ವಗತತೃಪ್ತನಾಗುತ್ತಾನೆ 

[ಪಂ.] 

ಸ್ವಗತಭಾಷಣ (ನಾ). ವ ಸ್ವಗತ ೫ : ಸ್ವಗತಭಾಷಣ ಮುಕ್ತಾಯಗೊಂಡಾಗ ಕೈ 
ಚಪ್ಪಾಳೆ ನಾಟಕಮಂದಿರದಲ್ಲಿ ಮಾರ್ಮೊಳಗಿತು (ಪುನರು. ೩೯೯). 1ಸಂ.) 

ಸ್ವಗತಬೇದ (ನಾ). ಒಂದು ವಸ್ತುವಿನಲ್ಲಿ ಅಂತರ್ಗತವಾದ ವಿಭಾಗ: 
ಪ್ರತಿವಸ್ತುವಿಗೂ ಸಚಾತೀಯಭೇದ, ವಿಜಾತೀಯಭೇದ, ಸ್ವಗತಭೇದವೆಂದು ಮೂರು 
ವಿಧ ವಸ್ತುಗಳಿರುವುವು (ಹಂದಸಾ. ೨೨೨); ಇಲ್ಲಿ ಬರುವ ಪದ, ವಾಕ್ಕ, ವರ್ಣ, ಪದಭಾಗ, 
ಸಂಘಟನೆ, ಮಹಾವಾಕ್ಕ - ಈ ಭೇದಗಳೆಲ್ಲ ವ್ಯಂಜಕಶಬ್ದದ ಸ್ವಗತಬೇದಗಳು 
(ಧ್ವನ್ಮಾಲೋ. ೧೧೭ ಅಡಿಟಿ). [ಸಂ.) 

ಸ್ವಗುರುಸ್ಥಾನಸಂಕ್ರಾಂತಿ (ನಾ). [ಜೈನ] ಐವತ್ತುಮೂರು ಗರ್ಭಾನ್ವಯ 


(ಗೊತ್ತುಗು. ೧೪೨). 


೮೭೭೭ 


ಸ್ವಚ್ಛಂದಚಾರಿಣಿ 


ಸ್ವಗೃಹ (ನಾ). ೧. ಸ್ವಂತಮನೆ; ತನ್ನಮನೆ: ವಧುವಿನ ಸ್ವಗೃಹದಲ್ಲಿ 
ವಿವಾಹಮಹೋತ್ಸವವನ್ನು ನೆರವೇರಿಸಬೇಕೆಂದು ಗುರುಹಿರಿಯರು ನಿಶ್ಚಯಿಸಿರುತ್ತಾರೆ 
(ರೂಡ). ೨. [ಜ್ಯೋತಿ] (ಆಯಾರಾಶಿಯ) ಸ್ವಂತಕ್ಷೇತ್ರ; ಸ್ವಕ್ಷೇತ್ರ: ಕ್ರಮದಿಂ 
ದ್ವಾದಶಭಾಗಮೊಂದು ಗೃಹಕಕ್ಕುಂ ತದ್ಗ ಹದ್ವಾದಶಾಂಶಮನಾಳ್ವರ್‌ ಸ್ವಗೃಹಾದಿ 
ರಾಶಿಪತಿಗಳ್‌ (ಜಾತಿ. ೧-೨೭). (ಸಂ.) 

ಸ್ವಗೃಹತ್ಕಾಗ (ನಾ). [ಜೈನ] ಐವತ್ತುಮೂರು ಗರ್ಭಾನ್ವಯಕ್ರಿಯೆಗಳಲ್ಲಿ 
ಒಂದು; ತಟ್ಟೆ ಸಂಪತ್ತನ್ನೆಲ್ಲ ದಾನಮಾಡಿ ಆತ್ಮಕಲ್ಮಾಣಸಾಭನೆಗಾಗಿ 
ಮನೆಬಿಟ್ಟು ಹೊರಡುವುದು: ಆದಾನಮುಂ . . . ಸ್ವಗೃಹತ್ಮಾಗಮುಂ . . . 
ನಿರ್ವಾಣಪರ್ಯಂತಮಪ್ಪಯ್ತುತ್ತುಮೂಲು ಗರ್ಭಾನ್ವಯಕ್ರಿಯೆಯೊಳ್‌ (ಚಾವುಂಪು. ೨೧೨). 
“ದೀಕ್ಷೆ' ಪರಾ. (ಸಂ.] 

ಸ್ವಗೃಹಸ್ಥ (ನಾ). [ಜ್ಯೋತಿ] ಸ್ವಂತಕ್ಷೇತ್ರದಲ್ಲಿರುವುದು: ಗ್ರಹಮೇಟುಂ 
ಜನನೋದಯಗೃಹಮುಂ ಬಲಯುಕ್ತಮೆನೆ ಪರಸ್ಪರ ಪೀಡಾರಹಿತಂ ಸ್ಟಗೃಹಸ್ಹಂ 
ತದ್ದ್ರ್ಯಹಮೆನೆ ಪರಮಾಯುವಂ ಯಥೋಕ್ತಂ ಕುಡುಗುಂ (ಚಾತತಿ. ೮-೯). (ಹಂ.] 

ಸ್ವಗ್ರಾಮ (ನಾ). ಸ್ವ೦ತಗ್ರಾಮ; ತನ್ನ ಹಳ್ಳಿ: ಚಾತ್ರೆಗೆ ಬಂದವರೆಲ್ಲರೂ 
ಸ್ವಗ್ರಾಮಗಳಿಗೆ ತೆರಳಿದರು (ರೂಢಿ).  [ಸಂ.) 

ಸ್ವಚ್ಛ (ಗು). ೧. ಪಾರದರ್ಶಕವಾದ. ೨. ಬಿಳಿಯ; ಬಿಳುಪಾದ. 
೩. ಪರಿಶುದ್ಧವಾದ; ನಿರ್ಮಲವಾದ: ಹಾರಾಂಶು ಸ್ವಚ್ಛನೀರಂ ಸುರಯುವತಿ 
ಮುಖಾಂಭೋಜನೇತ್ರೋತ್ಪಲಶ್ರೀಸಾರಂ (ಆದಿಪು. ೧೦-೧೯). ೪. ನಿಷ್ಕಳಂಕವಾದ; 
ದೋಷರಹಿತವಾದ: ಆಲಿಸು ಮದೀಯ ಸ್ವಚ್ಛವಾಕ್ಕಗಳಂ (ಶ್ರೀಮಹಾ. ೯-೧೬). (ನಾ). 
೫. ನಿರ್ಮಲವಾದುದು; ಪರಿಶುದ್ಧವಾದುದು : "“ಅನಾವಿಳಂ ಪ್ರಸನ್ನಂ ಸ್ವಚ್ಛಂ'' 
(ವಸ್ತುಕೋ. ೧೦೮-೬೦); ಸ್ವಚ್ಛೆಂಗಳ್‌ ನಿಜದಿಂ ವಿರಕ್ತವಿನುತಂಗಳ್‌ . . . ರತ್ನತ್ರಯಂಗಳ್‌ 
ಹೃದವೃುಚ್ಛಿನ್ನಾಭರಣಂಗಳಕ್ಕೆಮುಗೆ ಮುಕ್ತಿಶ್ರೀ ಮನಂಗೊಳ್ವಿನಂ (ಪುಷ್ಪಪು. ೧-೮). 
೬. ಸೃಟಿಕಶಿಲೆ. (ಸಂ.] 

ಸ್ವಚ್ಛ (ಅ). (ಉಕ) ಸ್ಪಷ್ಟವಾಗಿ; ಸ್ಫುಟವಾಗಿ: ನಾ ಸ್ವಚ್ಛ ಹೇಳತೀನಿ, ನಿನ್ನ 
ಮ್ಯಾಲ ನಾ ಸಿಟ್ಟಿಗೆದ್ದೀನಿ (ಹೊಸಂಸಾ. ೧೭೨). | ಸ್ವಚ್ಛ] 

ಸ್ವಚ್ಛಂದ (ಗು). ೧. ಮನಸ್ಸು ಬಂದಂತೆ ನಡೆದುಕೊಳ್ಳುವ; ಅಂಕೆಯಿಲ್ಲದ; 
ಸ್ವೇಚ್ಛೆಯಿಂದ ಕೂಡಿರುವ: ಇಂದಲೇ ರಿಪುರುಧಿರಪಾನಾನಂದಕೃತಮದಶಾಕಿನೀ 

ಸ್ವಚ್ಛಂದಲೀಲಾನೃತ್ಯದರ್ಶನವೆಂದನಾ ಚೈದ್ಯ (ಕುವ್ಮಾಸ ೧೦-೫೩). ೨. ಸ್ವಪ್ರೇರಣೆಯ; 

| 

| 

| 


| 
1 
| 

10 


15 


25 


ಸ್ವತಃ ಪ್ರೇರಿತವಾದ. ೩. ಸಂಸ್ಕರಣಎಲ್ಲದ; ನಯವಿಲ್ಲದ. (ನಾ). 
೪. ಮನಸ್ಸು ಬಂದಂತೆ ನಡೆದುಕೊಳ್ಳುವಿಕೆ; ಕಟ್ಟುಪಾಡಿಲ್ಲದಿರುವಿಕೆ; 
ಸ್ವೇಚ್ಛೆ: '"ಸ್ವವಶಂ ಸ್ವಚ್ಛಂದಂ ಸ್ವೈರವೃತ್ತಿ'' (ವಸ್ತುಕೋ. ೧೦೧-೧೯); ಈ ಎಚಿತ್ರಸನ್ನಿವೇಶ, 
ನೇಹ ನಲುಮೆಗಳ ತಾಕಲಾಟ . . . ಇವೆಲ್ಲ ಅವನ ಚಿದಾಕಾಶದಲ್ಲಿ ಸ್ವಚ್ಛಂದವಾಗಿ 
ಅಲೆಯತೊಡಗಿದವು (ಸಮಜ. ೪೩೧); ಹಾಗಾದರೆ ಸ್ವೇಚ್ಛೆಯಿಂದ ಸ್ಪಚ್ಛಂದವಾಗಿ ಹಾರು 
(ಕಲ್ಲೋಲ. ೨೨:೫). ೫. ಮುಕ್ತವಾದುದು; ಐಚ್ಛಿಕವಾದುದು: ಆದಿಸ್ವರ 
ಪದಮಂತ್ಕದೊಳಾದೆಡೆಯೊಳ್ಹೀರ್ಥಮಕ್ಕುಮೆರಡನೆಯ ವಿಭಕ್ತಾ ,ದಾನಪದಂ 
ದೀರ್ಫ್ಪಂ ಪಾದಾಂತದೊಳುಲ್‌ದ ತಾಣದೊಳ್‌ ಸ್ವಚ್ಛಂದಂ «ಕಎರಾ. ೨-೧೬). 
೬. ಸ್ವತಂತ್ರವಾಗಿರುವವನು; ಬೇರೆ ಯಾರಿಗೂ ಅಧೀನನಲ್ಲದವನು: 
""ಯಥಾಕಾಮಾ, ಸ್ವರುಚಿಃ, ಸ್ವಚ್ಛಂದಃ, ನಿರವಗ್ರಹಃ - ಈ ೪ ತನ್ನಿಚ್ಚೆಕಾಅಂ'' 


(ಹಲಾಯು. ೬೨: ೨೨೪). {ಸಂ.) 


ಕ್ರಿಯೆಗಳಲ್ಲಿ ಒಂದು; ಮುನಿಗಣಕ್ಕೆ ಪೋಷಕನಾಗಿದ್ದು ತನ್ನ ಗುರು | 0 |ಸ್ವಚ್ಛಂದಗಾಮಿ (ನಾ). ತನ್ನ ಮನಸ್ಸು ಬಂದಂತೆ ಸಂಚರಿಸುವವನು; ನಿರ್ಬಂಧ 


ಅಲಂಕರಿಸಿದ್ದ ಸ್ಥಾನವನ್ನು ಅಲಂಕರಿಸುವುದು; ಸ್ವಗುರುಸ್ಥಾನಾವಾಪ್ತಿ : 
ಸ್ವಗುರುಸ್ಥಾನಸಂಕ್ರಾಂತಿ ನಿಸ್ಸಂಗತ್ವಾತ್ಮಭಾವನಾಯೋಗ . . . ಎಂಬಯ್ತತ್ತುಮೂಟು 
ಗರ್ಭಾದಿ ನಿರ್ವಾಣಪರ್ಯಂತಂಗಳಪ್ಪ ಗರ್ಭಾನ್ವಯಕ್ರಿಯೆಗಳುಂ (ಆದಿಪು. ೧೫-೧೫ ವ); 
ಆದಾನಮುಂ . . . ಸೃಗುರುಸ್ನಾನಸಂಕ್ರಾಂತಿಯುಂ . . . ನಿರ್ವಾಣಪರ್ಯಂತ 


ಮಪ್ಪಯ್ವತ್ತುಮೂಜುಗರ್ಭಾನೃಯಕ್ರಿಯೆಯೊಳ್‌ (ಚಾವೂಪು. ೨೧೨). "ದೀಕ್ಷೆ' ಪರಾ. | 4 


[ಸಂ.] 


ಎಲ್ಲದೆ ಓಡಾಡುವವನು: ಕಮಳಾಕ್ಷಂ ಸ್ವಚ್ಛಂದಗಾಮಿ ಯಮುನಾಕಚ್ಛಂ 
ಬಡಿದೇಟ್ತರುತ್ತುಮೊಂದವಸರದೊಳ್‌ (ಜಗವ. ೩-೭೯). (ಸಂ. ಸ್ವಚ್ಛಂದಗಾಮಿನ್‌] 
| ಸ್ವಚ್ಛೆಂದಚಾರಿ (ನಾ). ಸ್ವೇಚ್ಛೆಯಿಂದ ವರ್ತಿಸುವ ವ್ಯಕ್ತಿ; ಸ್ವೈರವೃತ್ತಿಯುಳ್ಳ 
ವ್ಯಕ್ತಿ: ಅದುವೆ ಮೊದಲಾಗೀಗಳಲ್ಲಿಯ ಸುದತಿಯರು ಸ್ವಚ್ಛಂದಚಾರಿಯರು 
(ಸಂ. ಸ್ವಚ್ಛಂದಚಾರಿನ್‌] 


ಸ್ವಚ್ಛಂದಚಾರಿಣಿ (ನಾ). ಮನಸ್ಸು ಬಂದಂತೆ ನಡೆಯುವವಳು; ಸ್ವ ರಿಣಿ: 


(ಕುವ್ಮಾಸ. ೫-೧೬). 


ಸ್ವಚ್ಛಂದಛಂದ 


ಮುಖದಲ್ಲಿ ಮಧುವನ್ನೂ ಹೃದಯದಲ್ಲಿ ವಿಷವನ್ನೂ ಧರಿಸಿರುವ ಈತನ ಕೈ ಸೇರಿದುದುಕ್ಕೆ 
ನಾನು ಚೆನ್ನಾಗಿ ಸ್ವಚ್ಛಂದಚಾರಿಣಿಯಾದೆನು (ಶಾಕುಂತ. ೭೦-೨೦); ಶಕುಂತಲೆ . . . 
ರಾಣಿಯಾಗುವುದಿರಲಿ ತಾನು ಸೃಚ್ಛಂದಚಾರಿಣಿಯಲ್ಲವೆಂದು ನಾಲ್ಕುಜನರೆದುರು 
ಸಿದ್ದಪಡಿಸಬೇಕಾಯ್ತು (ಧರ್ಮಸಾ. ೭೧). [ಸಂ. ಸ್ವಚ್ಛಂದಚಾರಿಣೀ) 

ಸ್ವಚ್ಛಂದಛಂದ (ನಾ). [ಛಂದ] (ಪ್ರಾಸ, ಗಣ, ಯತಿ ಇತ್ಯಾದಿ) ಪರಿಚಿತವಾದ 
ಸಾಂಪ್ರದಾಯಿಕನಿಯಮಗಳ ಕಟ್ಟುಪಾಡಿಗೆ ಒಳಪಡದ ಕಾವ್ಕರಚನೆಯ 
ಛಂದಸ್ಸು; ಮುಕ್ತಛಂದಸ್ಸು: ವಚನಗಳಲ್ಲಿ ನಿರ್ದಿಷ್ಟವಾದ ಯಾವ ಛಂದೋಬಂಧ 
ಗಳು ಅಡಕವಾಗಿದ್ದರೂ ಅವುಗಳಲ್ಲಿ ಒಂದು ಸ್ವಚ್ಛಂದಛಂದದ ನಾಡಿಯು 
ಸ್ಪಂದಿಸುವುದೆಂಬುದನ್ನೂ . . . ಈ ಸಂದರ್ಭದಲ್ಲಿ ಗಮನಿಸಬೇಕು (ಛಂದೋವಿ. ೨೩೦): 
ಭಾವಗೀತಗಳ ವಿವಿಧ ತಾನ ಲಹರಿ, ಸರಳರಗಳೆ, ಸ್ವಚ್ಛಂದಛಂದ . . . ಹೀಗೆ 
ಛಂದಸ್ಸು - ಶೈಲಿಗಳ ವಿಕಾಸವಾಯಿತು (ನವ್ಮಕಾ. ೨೫). 1 ಸಂ. ಸ್ವಚ್ಛಂದಛಂದಸ್‌] 

ಸ್ವಚ್ಛಂದತೆ (ನಾ). ಮನಬಂದಂತೆ ಇರುವ ಸ್ವಾತಂತ್ರ್ಯ; ಯಾವುದೇ ಕಟ್ಟು 
ಪಾಡುಗಳಿಲ್ಲದೆ ಇರುವ ಸ್ವತಂತ್ರತೆ: ಛಂದಸ್ಸಿನ ಸುಖಭಾವದ ಒತ್ತಡದಲ್ಲಿ ಪದಗಳು 
ತಮಗೆ ತಾವೆ ಖಚಿತವಾಗಿ ಜೋಡಣೆಗೊಳ್ಳುವ ಸ್ವಚ್ಛಂದತೆಯಲ್ಲಿವೆ (ಕಾವ್ಯಕು. ೯೩). 


೮೭೭೮ 


ಸ್ವತ್ವ 


ಸ್ವಜೀವ (ನಾ). ತನ್ನ ಜೀವ,- ಪ್ರಾಣ: ಧನಮುಚಿತದಾನದೊಳ್‌ ಜವ್ವನಂ 


ತಪೋನಿಯಮದೊಳ್‌ ಸ್ವಜೀವಂ ಸನ್ಮಾಸನದೊಳ್‌ ಪೋದಂಗೇವೋಯ್ತೆನೆ ಸುಜನರ್‌ 
ನೃಪತಿ ಪಾತ್ರದಾನಮನಿತ್ತಂ (ಶಾಂತಿಪು. ೬-೭೩). ಸಂ.) 


ಸ್ವತಂತ್ರ (ಗು). ೧. ಪರಾಧೀನವಲ್ಲದ; ಸ್ವಾವಲಂಬಿಯಾದ: ವ್ಯಕ್ತಿ ಯಾವಾಗಲೂ 


ಸ್ವತಂತ್ರಜೀವಿಯಾಗಿರಲು ಪ್ರಯತ್ನಿಸಬೇಕು (ರೂಢಿ). ೨. ಸ್ವೇಚ್ಛೆಯಿಂದ ಕೂಡಿದ; 
ಸ್ವಚ್ಛಂದವೃತ್ತಿಯ; ಯಾರ ಅಧೀನಕ್ಕೂ ಒಳಪಡದ. ೩. (ಮಕ್ಕಳ 
ವಿಚಾರದಲ್ಲಿ) ತಂದೆ, ತಾಯಿಗಳ ಅಧೀನಕ್ಕೆ ಒಳಪಡದ; ವಯಸ್ಸಿಗೆ ಬಂದ; 
ಬೆಳೆದ. (ನಾ). ೪. ಯಾರ ಅಧಿಕಾರಕ್ಕೂ ಒಳಪಡದಿರುವಿಕೆ; ಸ್ವಾತಂತ್ರ್ಯ; 
ಅನಿರ್ಬಂಧತೆ: ““ಸ್ವತಂತ್ರ ವೃುತ್ನಾನಂ ವಿವೃತ್ತಿಯೆನಲೊಲಿದಂತೆ ನಡಹಮಕ್ಕುಂ'' 
(ಮಂಗರಾ. ೧೩೩-೩೦); ವ್ಯಕ್ತಿ ಸ್ವತಂತ್ರವಾಗಿ ಅವುಗಳನ್ನು ಬೆದಕಿ ಹೊಸದನ್ನು 
ಸೇರಿಸುವಂತೆ ಇರಲಿಲ್ಲ (ಶಿಕ್ಷದ. ೩೬); ದೇಶಾಂತರ ಹೋದರೂ ಸ್ವತಂತ್ರವಿರಬೇಕು 
(ಗಾದೆ). ೫. ಸ್ವಾತಂತ್ರ್ಯದಿಂದ ಕೂಡಿದವನು; ನಿರ್ಬಂಧವಿಲ್ಲದವನು: 
ಕೂಡಲಸಂಗಮದೇವಾ ನಿಮ್ಮ ಶರಣರು ಸ್ವತಂತ್ರರು (ಬಸವ. ೮೧೮): ನೀನು ಇನ್ನೂ 
ಸಣ್ಣವನು; ಸ್ವತಂತ್ರವಾಗಿ ನಡೆಯತಕ್ಕಷ್ಟು ಪ್ರೌಢನಾಗಿಲ್ಲ (ಮುಂಬಯಿ. ೪-೩೮). 


(ಸಂ. ಸ್ವಚ್ಛಂದತಾ] 35 
ಸ್ವಚ್ಛಂದಪ್ರವೃತ್ತಿ (ನಾ). ಮನ ಬಂದಂತೆ ವರ್ತಿಸುವುದು; ಸ್ವೇಚ್ಛಾವೃತ್ತಿ: 
ಈ ಹಬ್ಬದಲ್ಲಿ ವಿದ್ಯಾರ್ಥಿಗಳ ಸ್ವಚ್ಛಂದಪ್ರವೃತ್ತಿಗೆ ಸಾಕಷ್ಟು ಅವಕಾಶ ಸಿಗುತ್ತಿದ್ದುದರಿಂದ 
ಅವರ ಹಾವಳಿ ಹೆದ್ದೊರೆಯಂತೆ ಹರಿಯತೊಡಗಿತು (ರಂಗರೋ. ೪೩); ಅದಕ್ಕೆ ಅವಳ 
ರಾಷ್ಟ್ರೀಯಜೀವನದ ವಿಷಯವಾಗಿರುವ ಶ್ರದ್ಧೆಯೇ ಕಾರಣವಲ್ಲದೆ ಸ್ವಚ್ಛಂದ 
ಪ್ರವೃತ್ತಿಯಾಗಲಿ, ಸ್ವೇಚ್ಛಾಚಾರವಾಗಲಿ ಅಲ್ಲಿಲ್ಲವೆಂಬುದನ್ನು ವಿಚಾರವಂತರು |20 
ಒಪ್ಪಿಕೊಂಡಿದ್ದಾರೆ (ಪ್ರಬಂಧ. ೯೦). ಸಂ.) 
ಸ್ವಚ್ಛಂದಮರಣ (ನಾ). ೧. ತನಗೆ ಮನಸ್ಸು ಬಂದಾಗ ಪಡೆಯುವ ಸಾವು; 
ಇಚ್ಛಾಮರಣ. ೨. ತನಗೆ ಇಚ್ಛೆ ಬಂದಾಗ ಸಾವನ್ನು ಪಡೆಯಬಲ್ಲವನು; 
ಇಚ್ಛಾಮರಣಿ: ನೀನು ಸ್ವಚ್ಛಂದಮರಣನಾಗು ! ನೀನಾಗಿ ಸಾವನ್ನು ಅಪೇಕ್ಷಿಸುವವರೆಗೂ 
ನಿನಗೆ ಸಾವು ಬರದೆ ಇರಲಿ! (ವಚಭಾ. ೫). ([ಸಂ.1 25 
ಸ್ವಚ್ಛಂದಮಿಟ್ಟು (ನಾ). ಇ ಸ್ವಚ್ಛಂದಮರಣ ೨: ಅಂತು ಶರಪಂಜರದೊಳೊಅಗಿ 
ಯುಮೊಡಲಿಂ ಪತ್ತುವಿಟ್ಟು ಪೋಪ ಜೀವಮಂ ಪೋಗಲೀಯದೆ ಸ್ವಚ್ಛಂದಮಿಟ್ಟು 
ವಪ್ಪುದಲಿಂದುತ್ತರಾಯಣಂ ಬರ್ಪನ್ನಮಿರಿಸಿದಂ (ಪಂಪಭಾ. ೧೧-೪೭ ವ). 
(ಸ್ವಚ್ಚಂದ *- ಮಿಟ್ತು] 
ಸ್ವಚ್ಛತೆ (ನಾ). ಪರಿಶುದ್ಧವಾಗಿರುವಿಕೆ; ತಿಳಿಯಾಗಿರುವಿಕೆ; ನೈರ್ಮಲ್ಯ : | 30 
ಸ್ವಾದು ಸ್ವಚ್ಛತೆ ಶೈತ್ಸವಸಾಮೋದವೆೊಂದಿ ಸೊಗಸಾದ ಲಲಿತಾಂಗಿಯರ ಕರ 
ತಳದ ವಿಮಲಕಲಶೋದಕವನೊಲಿದೀಂಟುತಿರ್ದೊಡಂ (ಚೈಮಿಭಾ. ೩-೧೦). 
(ಸಂ. ಸ್ವಚ್ಛತಾ) 
ಸ್ವಜನ (ನಾ). ೧. ಒಂದೇ ಕುಲ ಅಥವಾ ಜಾತಿಗೆ ಸೇರಿದ ಜನ; ಸ್ವಂತಜನ. 
೨. ನಂಟ; ಬಂಧು: "“ಜನನಮನ್ವವಾಯಂ ಕುಲಮಿನ್ನಂತವಜ್‌ಳ್‌ ಜನಿಯಿಸಿದಾತಂ |35 
ತಾಂ ಸ್ವಜನಂ ಸ್ವಬಂಧು'' (ವಸ್ತುಕೋ. ೫೬-೨೯). 
ಸ್ವಜನಪಕ್ಷಪಾತ - ತನ್ನ ಜಾತಿಗೆ ಅಥವಾ ತನಗೆ ಸಂಬಂಧಿಸಿದ ಜನರ 
ಬಗ್ಗೆ ಒಲವರವನ್ನು ತೋರಿಸುವಿಕೆ,- ಪಕ್ಷಪಾತ ಮಾಡುವಿಕೆ: ಅವರು 
ಅಧಿಕಾರದಲ್ಲಿರುವಾಗ ಸ್ವಜನಪಕ್ಷಪಾತದಿಂದ ತಮ್ಮವರನೇಕರಿಗೆ ಉದ್ಯೋಗಗಳನ್ನು 


೬. [ವ್ಮಾಕ] ಸಾಪೇಕ್ಷವಲ್ಲದುದು: ಅವಂ ಅವಳ್‌ ಅದು ಎಂಬಿವು ಸ್ವತಂತ್ರಂಗಳ್‌ 
(ಶಮದ. ೧೪೩ ವೃತ್ತಿ). (ಸಂ) 

ಸ್ವತಂತ್ರಿ (ನಾ). ಸ್ವಾತಂತ್ರ ವನ್ನು ಹೊಂದಿದವನು; ನಿರ್ಬಂಧವಿಲ್ಲದವನು: 
ನಾನಜಕಿದು ಂದಿಹೆನೆಂದಡೆ ಸ್ವತಂಶ್ರಿಯಲ್ಲ ನಿನ್ನ ಭೇದಿಸಿ ಕಂಡಿಹೆನೆಂದಡೆ 
ಸ್ವಾಮಿವಿಶ್ವಾಸಿಯಲ್ಲ (ಮೋಳಿಮಾ. ೯೯-೩೯೫). (ಸಂ. ಸ್ವತಂತ್ರಿನ್‌] 

ಸ್ವತಂತ್ರಿಕೆ (ನಾ). ಸ್ವಾತಂತ್ರ್ಯ; ಸ್ವತಂತ್ರತ್ವ: ತನ್ನಿಂದಜ್‌ದೆನೆಂದಡೆ ಸ್ವತಂತ್ರಿಕೆ 
ಇಲ್ಲ ಇದಿರಿಂದಜ್‌ದೆನೆಂದಡೆ ಪರತಂತ್ರಿಯಲ್ಲ (ಮೋಳಿಮಾ. ೯-೩೧). 

(ಸ್ವತಂತ್ರ 4 - ಇಕೆ) 

ಸ್ವತಂತ್ರಿಸು (ಕ್ರಿ). ಸ್ವಾತಂತ್ರ್ಯವನ್ನು ಹೊಂದು; ಸ್ವಾತಂತ್ರ್ಯವನ್ನು ವಹಿಸಿಕೊಳ್ಳು: 
ಮಂತ್ರದಿಂ ತಹೆನೆಂಬುದೇಕಾಣೆಯಿಷ್ಟು ಸ್ವತಂತ್ರಿಸುತಿದೆಯೆಂದಳಾಕೆ (ಭರಚ. ೪೬-೧೩೬); 
ನಾನೇ ಸ್ವತಂತ್ರಿಸಿ ಸರಸ್ವತಿಯನ್ನು ಕರೆದು ಕೇಳುವೆನು (ನಡೆದಾ. 1, ೧೪೩೯). 

(ಸ್ವತಂತ್ರ 3 - ಇಸ್ಕು) 

ಸ್ವತಃ (ಅ). ತಾನೇ; ಖುದ್ದಾಗಿ; ಸ್ವಯಂ: ನೀವೀಗ ಸ್ವತಃ ಹೋಗಬೇಕೇನು? 
(ಪ್ರಣಸ. ೫). [ಸಂ. ಸ್ವತಸ್‌! 

ಸ್ವತಃಪ್ರಮಾಣ (ನಾ). ಸ್ವಯಂ ವೃಕ್ತವಾದುದು; ತಾನೇ ಪ್ರಮಾಣವಾದುದು; 
ಸ್ವತಃ ಸಿದ್ಧವಾದುದು: ಮಾನವನ ಪುಸ್ತಕಭಂಡಾರದಲ್ಲಿ ವೇದವು ಅತ್ಯಂತ ಪುರಾತನ 

. ಸನಾತನಕಾಲದಿಂದ ಭಾರತೀಯರಿಗೆ ಅದು ಸ್ವತಃಪ್ರಮಾಣ; ಶಾಶ್ವತಸತ್ಮ 

(ಭಾರದ. ೩೪). (ಸಂ.| 

ಸ್ವತಃಸಿದ್ದ (ನಾ). ೧. ಇ ಸ್ವತಃಪ್ರಮಾಣ. ೨. ಸ್ವಯಂವ್ಯಕ್ತನಾದವನು; ಸ್ವತಃ 
ಪ್ರಮಾಣನಾದವನು; ಸ್ವಯಂಭೂ: ಶತಪತ್ರಕಮಳಕರ್ಣಿಕಾಮಧ್ಯದಲ್ಲಿ ಸ್ವತಃ 
ಸಿದ್ದನಾಗಿರ್ಪ ನಮ್ಮ ಕೂಡಲಸಂಗಮದೇವ (ಬಸವ. ೮೧೬). (ಸಂ. 

ಸೃತಸ್ಸಿದ್ದ (ನಾ). = ಸ್ವತಃಪ್ರಮಾಣ: ಅವೆಲ್ಲಾ ದಧ್ವನಿತಾರ್ಥಿವೇ, ಅದು 
ಸ್ಪತಸ್ಸಿದ್ಧವಾಗಿರಬಹುದು (ಧ್ವನ್ಮಾಲೋ. ೫. ಮುನ್ನುಡಿ). ([ಸಂ.1 

ಸ್ವತ್ತು "ಸೊತ್ತ್ತು' ನೋ. 

ಸ್ವತ್ವ (ನಾ). ೧. ಸ್ವತಂತ್ರಸ್ಥಿತಿ,- ಅಸ್ತಿತ್ವ. ೨. ಸ್ವಂತ ಹಕ್ಕು; ಒಡೆತನ; 


| 


ಒದಗಿಸಿಕೊಟ್ಟರು (ರೂಢಿ). [ಸಂ.] 40| ಸ್ವಾಮ್ಯ : ದಾನವೆಂದರೆ ದಾತನು ದಾನಮಾಡುವ ಸ್ವತ್ತಿನ ಮೇಲೆ ತನಗಿರುವ ಸ್ವತ್ವವನ್ನು 
ಸ್ವಜಾತಿ (ನಾ). ೧. ಸ್ವಂತಜಾತಿ; ತನ್ನ ಕುಲ: ಸ್ವಚಾತಿ ಧರ್ಮನೀತಿಯ ಬಿಟ್ಟು ನಿವೃತ್ತಿ ಮಾಡಿ ಅದರ ಮೇಲೆ ಪ್ರತಿಗ್ರಹೀತನ ಸ್ವತ್ವವನ್ನು ಉತ್ಪಾದನ ಮಾಡುವ ಕ್ರಿಯೆಯು 
ವಿಚಾತಿಗಳ ಎಂಜಲು ತಿಂಬ ಪಾಪಕರ್ಮಿಗಳಾದಡಾಗಲಿ . . . ರುದ್ರಾಕ್ಷಿಮಾಲೆಯ (ಆರ್ಯಧ. ಆ೮); ಪ್ರತ್ಮಕ್ನವಿಲ್ಲದಾ ಸ್ವಾಮಿಯಂ ನೆನೆನೆನೆದು ಸತ್ಮ ಭಕ್ತಿಯ ಸೇವೆಗೆಯ್ದವಂ 


ಕೊರಳಲ್ಲಿ ಧರಿಸಿದರೆ ಪರಮಪವಿತ್ರನೆನಿಸಿ ಹರನ ಕೈಲಾಸದಲ್ಲಿಪ್ಪನು ನೋಡಾ 

(ಅಖಂಡೇ. ೪೫-೪); ಹೆಂಡಕುಡಿಯುವವರಿಗೆ ಸ್ವಜಾತಿಯವರೂ ಹಿಂದೆ ಚೆಂಬಿನಲ್ಲಿ ನೀರು 

ಕೊಡುತ್ತಿರಲಿಲ್ಲ (ನನ್ನೂರು. ೩೧೫). ೨. ತನ್ನ ಜೀವವರ್ಗ,; ಸ್ವಂತ ಜೀವಜಾತಿ. 
[ಸಂ.1 


4s 


ಭರತಂ ನಿತ್ಯಜೀವನದಿ ನೀನಾ ನಯವನನುಸರಿಸೊ ಸ್ವತ್ವದಾಶೆಯ ನೀಗಿ (ಮಂಕುಕ. ೭೧೦). 
೩. ತನ್ನತನ; ಸ್ವಂತಿಕೆ: ಪರಿಸ್ತಿತಿಯು ಹಲವು ಬಗೆಗಳಿಂದ ವಂಶಮಿಶ್ರಣಕ್ಕೆ 
ಜನಾಂಗಗಳನ್ನು ಒತ್ತಾಯಪಡಿಸುತ್ತಿದ್ದರೂ ಮನುಷ್ಯನಲ್ಲಿರುವ ಸ್ವತ್ವದ ಅಭಿಮಾನವು 
ಈ ವಿಷಯಕ್ಕೆ ಎಷ್ಟೋ ತಡೆಯನ್ನು ಹಾಕಿದೆ (ಕರ್ಣಾಪೂ. ೧೦). (ಸಂ.) 


ಸ್ವದಸ್ತೂರ ೮೭೭೯ ಸ್ವಪ್ರತಿಷ್ಠೆ 


ಸ್ವದಸ್ತೂರ (ನಾ). ೧. ಸ್ವಂತ ಕೈಬರೆಹ; ಸ್ವಹಸ್ತಾಕ್ಸರ: ನರಸಪ್ಪನ ಸ್ವದಸ್ತೂರ | |ಸ್ವನಾಯಿ "ಸೊನಯಿ' ನೋ. 
ಬರಹ ಬಸವಲಿಂಗಯದೇವರ ಸ್ವಹಸ್ತದಿನ್ಹಾ ಬರಕೊಟ್ಟ ಭೂದಾನ ಮೊಪಿತ| [ಸ್ವನಿತ (ಗು). ೧. ಶಬ್ದಮಾಡಿದ; ಧ್ವನಿಮಾಡಿದ. (ನಾ). ೨. ಶಬ್ದ 
(ಮೈಆರಿ. ೧೯೨೮ ; ೮೨-೪೮ ; 1768); ಶಂಕರಕಾಕಾ ಅವರಿಗೆ ಸ್ವದಸ್ತೂರ ಖುದ್ದ ಕಾಗದ. ಮಾಡುವುದು; ಧ್ವನಿಯನ್ನು ಹೊರಡಿಸುವುದು: “ಸ್ಪನಿತಂ, ಧ್ವನಿತಂ - ೨ 
ಬರೆದಿದ್ದ (ದೀಪಹ: ॥. ೩೬೮). ೨. ಸ್ವಂತ ಸಹಿ; ತನ್ನ ರುಜು : ಇವನ - ಸ್ವದಸ್ತೂರ | ಕೂಗುತ್ತಿರುವಂಥಾದ್ದು, ಮೊರೆಯುತ್ತಿರುವಂಥಾದ್ದು'' (ಸಿದ್ಧಾಚಿ. ೩೪೮). ೩. ಶಬ್ದ; 
(ಪೂರ್ವದ ಯಜಮಾನ) (ನರಾಭ. ೧೪೭).  (€- ಮರಾ. ಸ್ವದಸ್ತೂರ್‌। 5 ಧ್ವನಿ. ೪. ಸಿಡಿಲಿನ ಶಬ್ದ. ೫. ಸಿಡಿಲಿನ ಹೊಡೆತ; ವಜ್ರಾಘಾತ. (ಸಂ. 

ಸ್ವದಾರಸಂತೋಷ (ನಾ). ತನ್ನ ಹೆಂಡತಿಗೆ ಸಂತೋಷವನ್ನುಂಟುಮಾಡುವಿಕೆ: | |ಸ್ಪನಿಮಾ (ನಾ). [ಭಾಷಾಶಾ] ಧ್ವನಿಗಳ ಒಂದು ವರ್ಗ: 8೧೦೫೦೫೮ ಎಂಬ 
ವಸುವಂ ದ್ವಿಜನ್ಮದಾನದೆ ಪೊಸಜೌವನಮಂ ಸಂತೋಷಿಬೆ ನಿನ್ನಿಸುವಂ ಪತಿಕಾರ್ಯದೆ ಇಂಗ್ಲಿಷ್‌ಪದಕ್ಕೆ ಸಮಾನಾರ್ಥದಲ್ಲಿ ಧ್ವನಿಮಾ ಎಂಟ ಪದವನ್ನು ಇದೂವರೆಗೂ 
ವರ್ಜಿಸಿದ್ಕೆ ನಿನ್ನನ್ನನಾವನಂಗಾಧಿಪತೀ (ಗದಾಯು. 8-೨೨). [ಸಂ.] ಬಳಸುತ್ತಿದ್ದರು, ಆದರೆ ಈಗ ಸ್ತನಿಮಾ ಎಂಬ ಪದ ರೂಢಿಗೆ ಬರುತ್ತಿದೆ (ಬ್ರಾಎಎ. 


ಸ್ವದೇಶ (ನಾ). ಸ್ವಂತ ದೇಶ; ತಾಯ್ನಾಡು : ಇಂತಹ ಎಷ್ಟೋಜನ ನರಪಿಶಾಚರು ೫. ಮೊದಲಮಾತು). "ಧ್ವನಿಮಾ' ಪರಾ. (ಸಂ. 
ಸ್ವದೇಶಹಿತೈಷಿಗಳೆಂಬ ಮೊಗವಾಡಗಳನ್ನು ಹಾಕಿಕೊಂಡು . .. ತಮ, ಹಾಳ ಹೊಟ್ಟೆಗಳನ್ನು | 10 ಸ್ವಪಕ್ಷ (ನಾ). ೧. ಸ್ವಂತ ಗುಂಪು; ತನ್ನ ಪಕ್ಷ. ೨. ತನ್ನ ಸಿದ್ದಾಂತ; 
ಹೊರೆದುಕೊಳ್ಳುತ್ತಿರುವರು (ಬೆನ್ನಬೇ. ೧೮೬). [ಸಂ.] ಸ್ವಂತ ಅಭಿಪ್ರಾಯ: ಪರಪಕ್ತದೂಷಣಪುರಸ್ಸರಮನೇಕೋಪಪತ್ತಿಗಳಿಂ ಸ್ವಪಕ್ಷ 

ಸ್ವದೇಶಾಭಿಮಾನ (ನಾ). ತಾಯ್ನಾಡಿನ ಬಗೆಗಿರುವ ಅಭಿಮಾನ, - ಗೌರವ: ಸ್ಥಾಪನಂಗೆಯ್ದು (ಆದಿಪು. ೨-೨೨ ವ). ೩. ತನ್ನ ಪಕ್ಷಕ್ಕೆ ಸೇರಿದವನು; ಸ್ನೇಹಿತ: 
ಇಂಗ್ಲೀಷ್‌ಸಾಹಿತ್ಯವನ್ನೋದಿದ ಭಾರತೀಯರು ಅದರಲ್ಲಡಕವಾದ ಸ್ವದೇಶಾಭಿಮಾನ ವಸುಧಾತಲದೊಳ್‌ ಸ್ವಪಕ್ಷದರ್ಶನವಿಲಾಸಮೊದವಿಸದೆ ಮುದಮನಾರ್ಗಂ ಮನದೊಳ್‌ 
ವನ್ನೂ ಸ್ವಾತ್ರಂತ್ರ್ಯಪ್ರೇಮವನ್ನೂ ಬೆಳೆಸಿಕೊಂಡರು (ಭಾರದ. ೪೨೭). ([ಸಂ.) (ಚಂದ್ರಪು. ೨-೯೩). [ಸ೦.] 

ಸ್ವದೇಶಿ (ಗು). ಸ್ವಂತದೇಶಕ್ಕೆ ಸಂಬಂಧಪಟ್ಟ ; ತಾಯ್ನಾಡಿಗೆ ಸೇರಿದ: ಜರ್ಮನ್‌ | 15 | ಸ್ವಪನ (ನಾ). ೧. ಮಲಗುವುದು; ನಿದ್ರೆ: ""ಸ್ವಪನಂ ಸ್ವಾಪಂ'' (ವಸ್ತುಕೋ. 
ಬ್ಯಾಂಕುಗಳು ಸ್ಟಾಕು, ಸ್ವದೇಶಿಹುಂಡಿ ಮತ್ತು ವಿನಿಮಯದ ಹುಂಡಿಗಳ ದಲ್ಲಾಳಿಕೆಲಸ | ೧೪-೨೦). ೨. ನಿದ್ರೆಯಲ್ಲಿ ಕಾಣುವ ನೋಟ; ಕನಸು; ಸ್ವಪ್ನ: ಸ್ವಪನದಿ 
ಮಾಡುವರು (ಹಣಪ್ರ. ೧೨೩). | ಬಂದು ಕ್ರೀಡಿಸಿದಾತ ಪ್ರಿಯನಾದಪ ಕೆಲದಿವಸಂಗಳಿಗೆ (ಮೋಹತ. ೨೫-೨೭): ಸೃಪನದಿ 

ಸ್ವದೇಶಿಚಳುವಳಿ ಎ ಸ್ವದೇಶಕ್ಕೆ ಸಂಬಂಧಿಸಿದ ಆಂದೋಳನ; ದೇಶೀಯಪರ ಜ್ಞಾನ ಬಂದಂತೆ (ಕಪೋತ. ೨೩). 

ವಾದ ಚಳುವಳಿ; ೫ ಸ್ವದೇಶೀವಸ್ತುಗಳನ್ನೇ ಎಲ್ಲರೂ ಬಳಸಬೇಕೆಂದು (ಸಂ. / P ಈ ಶಬ್ದವು "ಸ್ವಪ್ನ'ದ ತದ್ಭವವಾಗಿರುವ ಸಾಧ್ಯತೆಯೂ ಇದೆ] 
ಸ್ವಾತಂತ್ಯಪೂರ್ವಭಾರತದಲ್ಲಿ ಗಾಂಧೀಜಿಯವರು ನಡೆಸಿದ ಚಳುವಳಿ: 20| ಸ್ವಪ್ನ (ನಾ). ೧. ಮಲಗುವಿಕೆ; ನಿದ್ರೆ. ೨. ಎ ಸ್ವಪನ ೨: ಸುಖದುಃಖಗಳೆಂಬುದು 
ಸ್ವದೇಶಿಚಳುವಳಿಯ ಸಂದರ್ಭದಲ್ಲಿ ಅಸಂಖ್ಕಾತದೇಶಭಕ್ತರು ತಮ್ಮ ಪರದೇಶಿವಸ್ತು ಸ್ವಪ್ಲೇಂದ್ರಜಾಲಸನ್ನಿಭಂಗಳುಂ . . . ಅಕ್ಕು೦ (ಶಾಂತಿಪು. ೮-೧೩೨ ವ); ಜಾಗ್ರತ್ಸಪ್ನ 
ಗಳನ್ನು ಬೆಂಕಿಗೆ ಆಹುತಿ ನೀಡಿದರು (ರೂಢಿ). [ಆ ಸಂ. ಸ್ವದೇಶೀಯ) ಸುಷುಪ್ತಿಯವಸ್ಥಾತ್ರಯಂಗಳೊಳು ಶರಣರಂ ಸಂಗನೆಂದಲ್ಲದೆ ಕಾಣೆ (ಬಸರ. ೮-೪೧). 

ಸ್ವಧರ್ಮ (ನಾ). ೧. ಸ್ವಂತಧರ್ಮ; ತನ್ನ ಧರ್ಮ: ಜೈನಧರ್ಮಂ ಸ್ವಧರ್ಮಂ (ಸಂ.1 


(ಕುಮಾ. ೧-೪೯); ತನ್ನ ಸ್ವಭಾವಕ್ಕೆ ಹೊಂದಿಕೊಳ್ಳುವ ಧರ್ಮ ಸ್ವಧರ್ಮ (ಭಾರದ. ೩೨೮); ಸ್ವಷ್ಟಜೀವಿ (ನಾ). ಕಲ್ಪನಾಲೋಕದಲ್ಲಿ ವಿಹರಿಸುವವನು; ಕನಸುಗಾರ; 
ಸ್ವಧರ್ಮ ತಪ್ಪಿದರೂ ಅಧರ್ಮ ಮಾಡಬಾರದು (ಗಾದ). ೨. ತನ್ನ ಜನಾಂಗ ಅಥವಾ (25| ಕನಸು ಕಟ್ಟುವವಿನು : ಅದನ್ನು ನೆಚ್ಚಿ ಸ್ಪಪ್ನಜೀವಿಗಳು ದಿಕ್ಸೂಚಿಯನ್ನು ಸಹ ಬಯಸದೆ 


ಜಾತಿಗೆ ಸಂಬಂಧಿಸಿದ ಕರ್ತವ್ಯ. ೩. ತನ್ನ ಕರ್ತವ್ಯ ; ಸ್ವಂತ ವೃತ್ತಿ- ಕಾರ್ಯ: | ತೇಜಸ್ಸಾಗರದಲ್ಲಿ ಯಾತ್ರೆ ಹೊರಡುತ್ತಾರೆ (ಯೋಧಪು. ೪೨). [ಸಂ. ಸ್ವಪ್ನಜೀವಿನ್‌] 
ಸ್ವಧರ್ಮದಲ್ಲಿ ಗಳಿಸಿದ ಪಿತನ ಧನವ ಅಧರ್ಮದಲ್ಲ ಕೆಡಿಸುವ ಸುತನಂತೆ ಸ್ವಪ್ನತಂತ್ರ (ನಾ). ಸಾಹಿತ್ಯದ ರಚನೆಯಲ್ಲಿ ಕನಸನ್ನು ಬಳಸಿಕೊಳ್ಳುವ ತಂತ್ರ, 
(ಬಸವ ೨೧೩); ರೈತರ ಅವನತಿಯ ಮೂಲಕ ಸ್ವಹಿತವನ್ನು ಸಾಧಿಸಿಕೊಳ್ಳುವುದೇ ಮಾಲೀಕರ — ಯೋಜನೆ : ನವ್ಯಕಾವ್ಯದ ಗಂಭೀಠಗೀತಗಳಲ್ಲಿ ಇನ್ನೊಂದು ವಿಶೇಷನಿರೂಪಣೆಯು 
ಸ್ವಧರ್ಮವಾಗಿತ್ತೆಂಬುದನ್ನು ಅವರು . . . ಅನುಭವದಿಂದ ಮನಗಂಡಿದ್ದರು | ಕಂಡು ಬರುತ್ತದೆ. ಆದಾವುದೆಂದರೆ, - ಸ್ವಷ್ನತಂತ್ರ (ನವ್ಮಕಾ. ೩೧). [ಸಂ.1 
(ಪುನರು. ೨೯೩). ೪. ತನ್ನತನ; ಸ್ವಂತಿಕೆ. '(ಸಂ.] [30 | ಸ್ವಪ್ನದರ್ಶನ (ನಾ). ಕನಸಿನಲ್ಲಿ ಕಾಣುವಿಕೆ; ಸ್ವಪ್ನದಲ್ಲಿ ನೋಡುವಿಕೆ: 
ಸ್ವಧಾಂತ್ಯ (ನಾ). ಪಿತೃಗಳಿಗೆ ಹವಿಸ್ಸನ್ನು ಸಮರ್ಪಿಸುವಾಗ ಮಾಡುವ | ಮಹಾಶ್ಚರ್ಯಸ್ಪಪ್ನದರ್ಶನೋತ್ಸವಾನಂತರಂ ಸಹಸ್ರಕಿರಣೋದಯಸಮಯದೊಳ್‌ 
ಘೋಷಣೆಯೊಂದಿಗೆ ಮುಗಿಯುವಿಕೆ: ನಿತ್ಕಹೋಮ ಸ್ವಧಾಂತ್ಮದಿ ಘನ | | . . . ಒಪ್ಪುತ್ತಿರೆ (ಜಗಎ. ೨-೭೭ ವು: ಧ್ಯಾನನಿದ್ರಾಸ್ವಪ್ನದರ್ಶನದಿ ಕಾಣಿಸಿತ್ತೊಂದು 
ಸ್ವಾಹಾಂತ್ಮ ದಖಿಲಸಂಭ್ರಮಕೆ ಬೆಐಗಾದನು ಹರಿಶ್ಚಂದ್ರನು (ಹಚಕಾ. ೬-೩೯). [ಸಂ.] | ಬವ್ಮಾಕೃತಿ ರುಚಿರಮೂರ್ತಿ! (ಚಿತ್ರಾಂಗ ೮೩-೨೨೮೧). (ಸಂ. 


ಸ್ವಧಾಕಾರ (ನಾ). ಪಿತೃದೇವತೆಗಳಿಗೆ ಹವಿಸ್ಸನ್ನು ಅರ್ಪಿಸುವಾಗ ಮಾಡುವ ಸ್ವಪ್ನಲೋಕ (ನಾ). ಕನಸಿನ ಪ್ರಪಂಚ; ಕಲ್ಪನಾಲೋಕ: ಸ್ವಪಷ್ನಲೋಕವ 
ಘೋಷಣೆ: ಸ್ವಧಾಕಾರ ವಷಟ್ಕಾರ ಸ್ವಾಹಾಕಾರೋಂಕಾರಧ್ವನಿ ನೆಗಟ್‌ ನೆಗಟ್ಟು |35 | ಜಾಗೃತಂ ಸುಳ್ಳೆನುವನಲ್ಲೆ? (ಮಂಕುಕ. ೮೯೬). ಸಂ.) 
ದಾಹತಿಧೂಮಂ (ಪಂಪಭಾ. ೬-೩೪); ಪಿತೃಕಾರ್ಯಗಳಲ್ಲಿ ಮಾಡುವ ಸ್ವಧಾಕಾರಗಳೂ ಸ್ವಪ್ನಾವಸ್ಥೆ (ನಾ). ಕನಸಿನ ಸ್ಥಿತಿ; ಕನಸು ಕಾಣುವ ಭಾವ,- ನೆಲೆ: ಎನ್ನ 


ಯಿಲ್ಲ (ಅರ್ಕಮಾ. ೯೪). [ಸಂ.) ಸೂಕ್ಶ್ಮತನುವಿನ ಸ್ವಪ್ಲಾವಸ್ತೆಯಲ್ಲಿ ದೃಶ್ಶಾದೃಶ್ಶದ ಲೀಲೆಯನಾಡುವಾತನು ನೀನೇ 
ಸ್ವಧಿತಿ (ನಾ). ಕೊಡಲಿ; ಕುಠಾರ: ""ಪರಶ್ವಧಃ, ಕುಠಾರಃ, ಪರಶು, ಸ್ವಧಿತಿಃ - ಈ ಆಯ್ಕಾ (ಅಖಂಡೇ ೩೦೮-೯೩). [ಸಂ. ಸ್ವಪ್ನಾವಸ್ಥಾ। 

೪ ಕೊಡಲಿ'' (ಹಲಾಯು. ೭೮-೩೨೦). [ಸಂ. | ಸ್ವಪ್ರಕಾಶ (ನಾ). ೧..ಸ್ವತಃ ಇರುವ ತೇಜಸ್ಸು; ಸ್ವಯಂಪ್ರಕಾಶ. ೨. ಸ್ವತಃ 
ಸ್ವನ (ನಾ). ಶಬ್ದ; ಸದ್ದು; ಧ್ವನಿ: ಉಣ್ಣೆ ನಭದೊಳ್‌ ಮಾಂಗಲ್ಕತೂರ್ಯಸ್ವನಂ |4| ತೇಜಸ್ಸನ್ನು ಹೊಂದಿರುವುದು; ಸ್ವಯಂಪ್ರಕಾಶವಾದುದು: ಆದ್ವಯ 

(ಜಗಎ. ೨-೭೭); ಗೀತವಾದೃಮುಧುರಸ್ಪನಂ ಕೇಳದಿಹುದಿನತು ಬಳಿಸಾರ್ದೊಡಂ ವತೀಂದ್ರಿಯವಮೂರ್ತಸ್ವಪ್ರಕಾಶವದು (ಅಮೃತ. ೩-೧೩೧); ಜ್ಞಾನವು . . . 

(ಶ್ರೀರಾಮಾ. ೧೦೫-೧೫೪). |ಸಂ.) ಸ್ವಪ್ರಕಾಶವಲ್ಲ ಎಂಬ ವಾದದ ರಹಸ್ಕ್ಥವನ್ನು 'ನ್ಯಾಯಮುಂಜರೀ'ಕಾರರು 

ಸ್ವನಾಮಖ್ಯಾತ (ನಾ). ತನ್ನ ಹೆಸರಿನಿಂದ ಪ್ರಸಿದ್ಧವಾದ ವ್ಯಕ್ತಿ; ಹೆಸರಾಂತ ಸೂಚಸಿರುವರು (ಹಿಂದಸಾ. ೫೪). [ಸಂ.1.. 

ವ್ಯಕ್ತಿ: ಎಷ್ಟೋ ಜನ ದೊಡ್ಡ ದೊಡ್ಡ ಸ್ವನಾಮಖ್ಯಾ ತರಾದ ನ್ಯಾಯವಾದಿಗಳೂ . . . ಸ್ವಪ್ರತಿಷ್ಠೆ (ನಾ). ೧. ಆತ್ಮಾಭಿಮಾನ; ಸ್ವಾಭಿಮಾನ; ಸ್ವಂತದ ಬಗ್ಗೆ 


ಜಯಿಸಲಾರದವರಾಗಿ ತಲೆಯನ್ನು ತಗ್ಗಿಸಿ ಬಿಟ್ಟಿರುವರು (ಚಿಷ್ಟಚ ೪. ಸಂ] " |45, ಹೆಮ್ಮೆಪಡುವುದು: ಪಹರೆನಾಯಕ ಸ್ವಪ್ರತಿಷ್ಠೆ ಮತ್ತು ವಿನೋದ ಬೆರೆತ ಧ್ವನಿಯಲ್ಲಿ 
ಸ್ವನಾಯ "ಸೊನಯಿ' ನೋ. ಗದರಿಸಿದನು (ಪುನರು. ೫); ಕುರ್ಚಿಯಲ್ಲಿ ಕೂರಿಸಿದಾಗ ಮಗುವಿನ ಸ್ವಪ್ರತಿಷ್ಠೆಯ 


ಸ್ವಪ್ರಯತ್ನ ೮೭೮೦ 


ಹುಟ್ಟುಗುಣದ ಪ್ರದರ್ಶನಕ್ಕೆ ಅಡ್ಡಿಯಾಯಿತು (ಶಿಕ್ಷದ. ೬೫೩). ೨. ತನ್ನ 

ಅಭಿಪ್ರಾಯವನ್ನು ಪಟ್ಟು ಹಿಡಿಯುವಿಕೆ ; ದುರಾಗ್ರಹ : ಇದು ದಾಸನ 

ಸ್ವಪ್ರತಿಷ್ಠೆ ! (ಹೇಮಕೂ. ೧೦೨). `[ಸಂ. ಸ್ವಪ್ರತಿಷ್ಠಾ] 

ಪ್ರಯತ್ನ (ನಾ). ತನ್ನ ಯತ್ನ; ಸ್ವತಃ ಮಾಡುವ ಪ್ರಯತ್ನ, -- ಎತ್ತುಗಡೆ : 

ತಮ್ಮ ರಾಜ್ಯವನ್ನು ನೊಳಂಬರು ಒಡೆಯರ ಸಹಾಯದಿಂದಲೂ ಸ್ವಪ್ರಯತ್ನದಿಂದಲೂ | 5 
. ಅಭಿವೃದ್ಧಿ ಗೊಳಿಸಿಕೊಂಡರು (ನೊಳಂಬ. ೭೧). (ಸಂ. 

ಸ್ವಪ್ರಯೋಜನ (ನಾ). ಸ್ವಂತ ಅನುಕೂಲ; ತನ್ನ ಉಪಯೋಗ, -- 

ಪ್ರಯೋಜನ : ಸಾಮಾನವಾಗಿ ಯಾರೂ ಸ್ವಪ್ರಯೋಜನವಎಲ್ಲದೆ ಕೆಲಸವನ್ನು 


ಮಾಡುವುದಿಲ್ಲ (ರೂಢಿ). [ಸಂ.) 


ಲ್ಪ ಸ್ವಪ್ರಶಂಸೆಯೂ ಅವನಲ್ಲಿ ಸೇರಿಕೊಂಡಿತ್ತು (ಪುನರು. ೩೪೦). (ಸಂ. ಸ್ವಪ್ರಶಂಸಾ) 
Bes (ನಾ). ತನಗೆ ತಾನೇ ಉಂಟಾಗುವ ಪ್ರಚೋದನೆ; ಆಂತರಿಕ 
ಪ್ರೇರಣೆ; ಸ್ವಯಂಪ್ರೇರಣೆ : ಸ್ವಪ್ರೇರಣೆಯಿಂದ ಮಾಡುವ ಉದ್ಯಮಗಳಂತೆ 
ತೋರಬೇಕು (ಶಿಕ್ಷದ. ೩೧೬) (ಸಂ. ಸ್ವಪ್ರೇರಣಾ। 
ಸ್ಪಬುದ್ಧಿ (ನಾ). ಸ್ವಂತ ಬುದ್ಧಿ; ತನ್ನ ಬುದ್ದಿಶಕ್ತಿ: ಹೇಳಿಕೆಯ ಮಾತು ಕೇಳದೆ 
ಯಾವಾಗಲೂ ಸ್ವಬುದ್ಧಿಯಿಂದ ಲಸ ಮಾಡುವುದು ಒಳ್ಳೆಯದು (ರೂಢಿ). [ಸಂ.] 
ಸ್ವಭಾನು (ನಾ). ೧. ತನ್ನಷ್ಟಕ್ಕೆ ತಾನೇ ಹೊಳೆಯುವಂತಹದು; ಸ್ವಯಂ 
ಪ್ರಕಾಶವಾದುದು. ೨. [ಜ್ಕೋತಿ] ಅರವತ್ತು ಸಂವತ್ಸ ರಗಳಲ್ಲಿ 
ಹದಿನೇಳನೆಯದು: ಮತ್ತಮಾ ವರುಷವೇ ಪ್ರಭವ . . . ಸ್ವಭಾನು . 
ಅಕ್ಷಯವೆಂದಅವತ್ತು ತೆಅನಾಗಿಹುದು : (ವಿವೇಕ. ೩೨೧). (ಸ 
ಸ್ವಭಾವ (ನಾ). ೧. ಸಹಜಸ್ಥಿತಿ ; ಸ್ವಾಭಾವಿಕವಾದ ಇರವು. ೨. ಸಹಜವಾದ 
ಗುಣಧರ್ಮ; ಸ್ವಾಭಾವಿಕವಾದ ಗುಣ: "ಧರ್ಮ, ಸ್ವಭ್ಯಾವಃ, ಆತ್ಮಾ - ಈ ೩ 
ಸ್ವಭಾವಂ'' (ಹಲಾಯು. ೧೨೯-೯೭); ಅಲ್ಲದೆ, ಧರ್ಮವು ನನ್ನ ಸ್ವಭಾವಕ್ಕೆ ಬಂದದ್ದು 
(ವಚಭಾ. ೧೨೦). ೩. (ಸಾಮಾನ್ಯವಾಗಿ ಪ್ರಾಣಿಗಳಲ್ಲಿ ) ಕಲಿಯದೆ ಬಂದ 
ಚಾತುರ್ಯ; ಹುಟ್ಟರಿವು: ಹಲವು ವಸ್ತುಗಳಿಗೆ ಹಲವು ತೆಳನಾಗಿ ತೋರುವ ಈ 
ಪ್ರತಿಕ್ರಿಯೆಗಳಿಗೆ ಮೂಲವಾದುದು ಸ್ವಭಾವ (19511701) (ಸೌಂದಸ. ೫. ೪. [ಕಾವ್ಮಮಾ! 
ರಸವಾಗಬಲ್ಲ ಸ್ಥಾಯಿಭಾವ : ""ಆ ರತಿಸ್ಥಿತಿಯಿಂದ ಪೊಲಗೆ ಪುಟ್ಟಿದ ಮನವಿಕಾರಂ | 
ಸ್ವಭಾವವಕ್ಕು'' (ಮಂಗರಾ. ೨೩-೨). ೫. ಅರ್ಥಾಲಂಕಾರಗಳಲ್ಲಿ ಒಂದು ಬಗೆ; 
ಸಹಜಗುಣಧರ್ಮಗಳ ವರ್ಣನೆ; ಸ್ವಭಾವೋಕ್ತಿ : ಸತತಂ ದಕ್ಷಿಣಮಾರ್ಗೋದಿ 
ತೋಕ್ತಿಭೇದಕಗುಣಂ ಸ್ಪಭಾವಾಖ್ಕಾನ೦ (ಕವಿರಾ. ೨-೫೩). ಸಂ.) 
ಸ್ವಭಾವತಃ (ಅ). ಸಹಜವಾಗಿ; ಸ್ವಾಭಾವಿಕವಾಗಿ: ಸ್ವಭಾವತಃ ಅವನು 
"ಮುಂಗೋಪಿ (ಕೂಢಿ). (ಸಂ. ಸ್ವಭಾವತಸ್‌] 
ಸ್ವಭಾವಧರ್ಮ (ನಾ). ಸ್ವಾಭಾವಿಕವಾದ ಗುಣ; ಹುಟ್ಟುಗುಣ: ಅನುಭವ | 
ಅವರ `ಸ್ವಭಾವಧರ್ಮವನ್ನು ಸಾಂದ್ರಗೊಳಿಸಿತು (ಧರ್ಮಸಾ. ೭೭). [ಸಂ.] 
ಸ್ವಭಾವವಾದ (ನಾ). (ವೇದಾಂತ) ವಸ್ತುಗಳ ನೈಸರ್ಗಿಕಪ್ರವೃತ್ತಿಗನುಗುಣ 
ವಾದ ಸಹಜ ಹಾಗೂ ಅತ್ಕಾವಶ್ಯಕಕ್ರಿಯೆಗಳಿಂದ ಜಗತ್ತು ಸೃಷ್ಟಿ ಮತ್ತು | 
ಸ್ಥಿತಿಯನ್ನು ಹೊಂದಿದೆ ಎಂಬ ವಾದ: ಒಂದು ಬೀಜವು ಭೂಮಿಯಲ್ಲಿ ಬಿದ್ದರೆ 
ಬೀಜಶಕ್ತಿ ಯಿಂದಲೇ ಮೊಳಕೆಯಾಗಿ ಎಲೆಗಳಾಗಿ ದಂಟಾಗಿ ಪುಷ್ಪವಾಗಿ ಫಲವಾಗುತ್ತದೆ. 
ಇದಕ್ಕೆ ಸ್ವಭಾವವಾದವೆಂದು ಹೆಸರು (ಹಿಂದಸಾ. ೧೫). ಸಂ.) 


35 


| 
ಸ (ವಾ). ತನ್ನನ್ನು ತಾನೇ ಹೊಗಳಿಕೊಳ್ಳುವಿಕೆ; ಆತ್ಮಪ್ರಶಂಸೆ: | 10 | ಸ್ವಭಾಷಾಮೋಹ (ನಾ). = ಸ್ವಭಾಷಾಪ್ರೇಮ: ಇದು ಕೇವಲ ಸ್ವಭಾಷಾಮೋಹ 


ಸ್ವಯಂಕತಣ್ಯ 


ಸ್ವಭಾವೋಕ್ತಿ (ನಾ). .೧. ಇದ್ದುದನ್ನು ಇದ್ದಂತೆ ಹೇಳುವ ಮಾತಿನ ಕ್ರಮ. 


೨. [ಕಾವ್ಮಮಾ] ಅರ್ಥಾಲಂಕಾರಗಳಲ್ಲಿ ಒಂದು ಬಗೆ; ಸಹಜಗುಣ 
ಧರ್ಮಗಳ ವರ್ಣನೆ: ವಕ್ರೋಕ್ತಿ ಸ್ತಭಾಮೋಕ್ತಿ ಪಾಕ ಲಾಲಿತ್ಮ ಗುಂಪು ಇಂಪು ರೀತಿ 
ನೂತನಮಾಗೆ . . . ಮೆಚ್‌ದಿರ್ದ ಸರಸಕವಿಗಳ ಸಂದಣಿಯೊಳಂ (ಗಿರಿಕ ೨-೧೦೫ ಬ); 
ವಸ್ತುಗಳ ಜಾತಿಗುಣ ಕ್ರಿಯಾದಿಗಳನ್ನು ಇದ್ದದಿದ್ದ ಹಾಗೇ ವರ್ಣಿಸುವುದು 
"ಸ್ವಭಾವೋಕ್ತಿ' (ಕೈಪಿಡಿ. ೨೮೬). [ಸಂ.] . 


ಸ್ವಭಾಷಾಪ್ರೇಮ (ನಾ). ತನ್ನ ಮಾತೃಭಾಷೆಯ ಬಗೆಗಿರುವ ಪ್ರೀತಿ, 


ಅಭಿಮಾನ: ಅವರು ಪರದೇಶಕ್ಕೆ ಹೋದರೂ ಸ್ವಭಾಷಾಪ್ರೇಮದಿಂದ ಕನ್ನಡದ 
ಸಂಪರ್ಕವನ್ನು ಉಳಿಸಿಕೊಂಡಿದ್ದಾರೆ (ರೂಢಿ). [ಸಂ.) 


ದಿಂದ ಆಡುವ ಮಾತಲ್ಲ («ಗೃಹಎ. 1೪. ಮುನ್ನುಡಿ). [ಸಂ.) 


ಸ್ವಭು (ನಾ). ತನ್ನಿಂದ ತಾನೇ ಉಂಟಾದವನು; ಸ್ತಯಂಭು; ಬ್ರಹ್ಮ : 


"ಪಿತಾಮಹಂ ಸ್ವಭು ಸ್ವಯಂಭು ವಿಧಿ ಚತುರಾನನಂ . . . ವಿರಂಚಿಯೆನೆ ಬ್ರಹ್ಮನಕ್ಕುಂ'' 
(ಮಂಗರಾ. ೩-೯). (ಸಂ. ಸ್ವಭೂ) 


5|ಸ್ವಯ (ನಾ). ೧. [ವೀಶೈ] ತಾದಾತ್ಮ ಭಾವ: ಬಯಲ ಬಣ್ಣವ ಮಾಡಿ ಸ್ವಯವ 


ನಿಲವ ಮಾಡಿ ಸುಳಿವಾತನ ಬೆಡಗ ಬಲ್ಲವರಾರ್ಕೆ (ದೇದಾವ. ೯೪-೧೩೧) ; ಅಗ್ನಿಯಂಜಲನುಂಡು 
ಲಿಂಗದಲ್ಲಿ ಸ್ವಯವನಅಸುವ ಭಂಗಿತರನೇನೆಂಬೆನಯ್ಕಾ (ಚನ್ನವ. ಕ. 3೪೫-೧೧೮೨). 
೨. ಪ್ರತ್ಮಕ್ಷಭಾವ; ನಿಜಸ್ವರೂಪ: ನಯನೇಂದ್ರಿಯದೊಳು ಚಿನ್ಮಯರೂಪ 
ನೋಟ ತನ್ಮಯವೆ ಶಿವಲಿಂಗ ಸ್ವಯವೆಂದು ನಂಬು ನಿಶ್ಚಯವಂದ ಗುರುವೆ ಕೃಪೆಯಾಗು 
(ಮೈಲಾರ. ೬೦-೧೬೧). ೩. ನಿತ್ಯವಾದುದು ; ಶಾಶ್ವತವಾದುದು: ಸ್ಥಯವಿದ್ದಂತೆ 
ಲಯವ ಕೂಡುವರೆ ಅಯ್ಕಾ (ಮದೇವ. ೨೮೬- ೬೪). ೪. ನಿತ್ಕವಾದುದು; ಸತ್ಮ: 
ಸೆತ್ತು ಹುಟ್ಟಿ ಕೆಟ್ಟವರೆಲ್ಲರೂ ದೇವಲೋಕಕ್ಕೆ ಹೋದರೆಂಬ ಬಾಲಭಾಷೆಯ 
ಕೇಳಲಾಗದು ಸಾಯದ ಮುನ್ನ ಸ್ವಯವನಟ್‌ದಡೆ ದೇವನೊಲಿದ (ಅವಚಂ. ೧೩೩-೬೦೬). 
೫. ತನ್ನನ್ನು ತಾನು ಅರಿತುಕೊಳ್ಳುವುದು: ""ಸ್ವಯ - ತನ್ನ ತಾನರಿವುದು'' 
(ಎಶ್ಶಪಾ. ೨೪-೮). ೬. ಸ್ವಯಂಪೂರ್ಣವಾದುದು; ತಾನೇ ವ್ಯಕ್ತವಾದುದು: 
ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಕರ ಕೇಳಲುಂಟೇ (ಮಹಾದೇ.ಬ. ೨೮-೫೭); 
ಹಿಂದೆ ನೀವು ಕೊಟ್ಟ ನಿರೂಪು ಹುಸಿಯಾದಡೆ ಇನ್ನು ಮುಂದೆ ಸ್ವಯವಪುಂತೆ ನಡಿಸಾ 
(ಸಿದ್ಧವ. 5. ೬೩-೧೯೯). ೭. ತನ್ನತನ; ಸ್ವಂತಿಕೆ: ಸ್ಪಯವಿರಬೇಕು ಸಕಲಗುಣಂಗಳಲ್ಲಿ 
ನಯವಿರಬೇಕು ನುಡಿಗಡಣದಲ್ಲಿ (ಅಖಂಡೇ. ೧೩೧-೧೦೦). ಆ. ಸ್ವಾಧೀನ; ಅಂಕ; 
ಹತೋಟಿ: ನಿಮ್ಮಜ್ಜಿಗೆ ಈಗೀಗ ಏನೇನೂ ಬುದ್ದಿ ಸ್ಟಯವಿಲ್ಲವಂತಲ್ಲ (ಮೂಕಜ್ಜಿ. ೩೦). 
"ಸಯ, ' ಪರಾ. 

ಸ್ವಯವಾಗು - ೧. ತಾದಾತ್ಮ ಭಾವವನ್ನು ಹೊಂದು; ಲೀನವಾಗು; 
ಐಕ್ಕವಾಗು: ಆಜ್‌ವು ನಿಮ್ಮಲ್ಲಿ ಸ್ವಯವಾದ ಬಳಿಕ ನಾನಾರನಲ್‌ೌವೆ (ಮಹಾದೇ. ಬ. 
೧೪೪-೩೩೦); ಅಂಗೈಯ ಲಿಂಗದಲ್ಲಿ ನೋಟ ಸ್ವಯವಾದ ಇರವ ನೋಡಾ (ಅವಚಂ. 
೨೪೩-೧೧೦೬). ೨. ಸ್ವಾವಲಂಬಿಯಾಗು: ಇವರು' ಪಂಚಮವರ್ಷದಲ್ಲಿ ವೇದ 
ವೇದಾಂಗಗಳನ್ನು ಶೈವಾಗಮಂಗಳನ್ನು ಪೂರ್ವಜನ್ಮಜ್ಞಾನವಿಶೇಷದಿಂದ ಸ್ವಯ 
ವಾಗಿಯೇ ಅಭ್ಯಾಸ ಮಾಡಿದರು (ಪುರಾವಿ. ೧೦೭). ೩. ""ಪ್ರತ್ಯಕ್ಟನಾಗು (7?)'' 
(ಬಸರ.ಕೋಶ): ಎಲೆ ತಂದೆ ಎಲೆ ಹಂದೆ ಕೂಡಲಸಂಗ ಸ್ವಯಬಾಗು ಸ್ವಯವಾಗು 
(ಬಸರ. ೧೨-೩೦). [ಆ ಸಂ. ಸ್ವಯಂ) 


ಸ್ವಭಾವವೈರಾಗ್ಯ (ನಾ). ಸ್ವಾಭಾವಿಕವಾದ ವಿರಕ್ತಿ; ಸಹಜವೈರಾಗ್ಯ : ಸ್ವಭಾವ | ನ (ಅ). ತನಗೆ ತಾನೇ; ಸ್ವತಃ; ಖುದ್ದಾಗಿ; ಮುದ್ದಾಂ: ಸ್ವಯಮನ್ನ 


ವೈರಾಗ್ಮಭಾವಮುಂ ಸರ್ವಭವಾನುಭವವಿರಕ್ತತೆಯುಂ ದುರ್ಲಭಂ (ಸುಕುಮಾ. ೧೨-೩೭). 
[ಸಂ.1 

ಸ್ವಭಾವಸಿದ್ಧ (ಗು). ೧. ಸಹಜವಾದ; ಸ್ವಾಭಾವಿಕವಾದ. (ನಾ). ೨. ಸಹಜ | 

ವಾದುದು; ಸ್ವಾಭಾವಿಕವಾದುದು : ಸ್ವಭಾವಸಿದ್ದವಾಗಿಯೇ ತಲೆದೋರುತ್ತಿದ್ದ 

ಅವಳ ಬುದ್ದಿಶಕ್ತಿಯನ್ನೂ ನಡೆವಳಿಕೆಗಳನ್ನೂ ನೋಡಿದವರೆಲ್ಲ ಅವಳು . . . |45 

ರಾಜಮಂದಿರದಲ್ಲಿ ಬೆಳೆದವಳಲ್ಲವೆಂದು ಹೇಳಲಾರದವರಾಗಿದ್ದರು (ಕಎಕ. ೯). [ಸಂ.) 


ಹ್ಮಾದ್ಮಖಿಳಚೇತನ ಕನ್ನಕಲ್ಪಕನಾಹನನಿರುದ್ದಾದಿ ನಾಮದಲಿ (ಹಸಾರ. ೧೨-೨೪); 
4 ಯಮಂ ಕುರಿತ ಸಕಲ ವಿಶ್ವಸತ್ತ್ಯಮೊ ಬೇವ ಪ್ರಿಯತಮಮೊ ಸೃಷ್ಟಿಯಲಿ 


(ಮಂಕುಕ. ೨೭೪). ([ಸಂ.1 


ಸ್ವಯಂಕತಣ್ಯ (ನಾ). ([ವ್ಶಾಕ] ತಾನೇ ಕರ್ತವಾಗಿರುಬ್ರದು; ಕ್ರಿಯೆಯನ್ನು 


ತಾನೇ ವಹಿಸಿಕೊಂಡಿರುವ ಕರ್ತ): ಸಂಸ್ಕ ತದನೇಕಾಕ್ಟರಧಾತುಗೆ ಸ್ವಯಂಕರ್ತೃ 
ವಿನೊಳಿಸುವಕ್ಕುಂ (ಶಮದ. ೨೩೧ ವೃತ್ತಿ). [ಸಂ.1 


ಸ್ವಯಂಕರ್ತೃಕ 


ಸ್ವಯಂಕರ್ತೃಕ (ನಾ). ಇ ಸ್ವಯಂಕರ್ತೃ: ಕನ್ನಡದ ಧಾತುವಿಂಗೆ ಹೇತುವಿನೊಳಂ 
ಸ್ವಯಂಕರ್ತೃಕ ಪರಕರ್ತೃಕದೊಳಂ ಇಸುವಕ್ಕುಂ (ಶಮದ. ೨೩೧ ವೃತ್ತಿ). [ಸಂ.) 

ಸ್ವಯಂಕೃತ (ಗು). ೧. ತಾನೇ ಮಾಡಿದ; ತನ್ನಿಂದಾದ: ಸ್ವಯಂಕೃತಾನರ್ಥ 
ಮಾಡಿಕೊಳ್ಳುದಿದಾವ ಕಾರಣಂ (ಪಂಚತಂ. ೫೩-೧೪). (ನಾ). ೨. ತಾನೇ 
ಮಾಡಿದುದು; ತನ್ನಿಂದಾದುದು- ಮಾಲಿನ್ಕಕ್ಕೆ ಮೂರು ವಿಧದ ಕಾರಣಗಳು: | 
ಒಂದು ಜನ್ಮಾಂತ್ರಿಯ, ಒಂದು ಸ್ವಯಂಕೃತ, ಒಂದು ಆಗಂತುಕ . . 
ಮಾಡಿಕೊಳ್ಳುವುದು ಸ್ವಯಂಕೃತ (ಆರ್ಯಧ. ೯೭). ([ಸ0.) 

ಸ್ವಯಂಕೃತಾಪರಾಧ (ನಾ). ತಾನೇ ಮಾಡಿಕೊಂಡ ಅಪರಾಧ; ಸ್ವತಃ 
ಮಾಡಿದ ತಪ್ಪು: ಸ್ವಯಂಕೃತಾಪರಾಧಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವ ಸಲುವಾಗಿ 
 « - ಹಿಂದಿನದೆಲ್ಲ ನೆನೆಸಿಕೊಳ್ಳುತ್ತಿದ್ದೇನೆ (ಪುನರು. ೧೯೬); ಸ್ವಯಂಕೃತಾಪರಾಧದಿಂದುಂಟಾದ 
ಅನರ್ಥವನ್ನು . . . ಸೈರಿಸಿಕೊಂಡು (ಕಎಕ. ೨೯). ([ಸಂ.) 

ಸ್ವಯಂಚಾಲಿತ (ಗು). ಸ್ವತಃ ಚಲಿಸಲು ಸಾಮರ್ಥ್ಯವುಳ್ಳ: ಉರುಳೆಯೊಳಕ್ಕೆ 
ಗಾಳಿ ಬರಲು ಮತ್ತು ಹೊರಹೋಗಲು ಸ್ವಯಂಚಾಲಿತ ಕವಾಟಗಳಿರುತ್ತವೆ (ಕವಿಕೋ. 
1. ೨೬೭); ಸ್ವಯಂಚಾಲಿತ (Automatic) ಯಂತ್ರಗಳು ಬಂದ ಮೇಲಂತೂ ಈ ಕೆಲಸವು 
ಇನ್ನೂ ಹಗುರವಾಯಿತು (ಶಿಲ್ಪನಾ. ೧೬೮). [ಸಂ.) 

ಸ್ವಯಂಪಾಕ (ನಾ). ೧. ತಾನೇ ಮಾಡಿಕೊಳ್ಳುವ ಅಡುಗೆ; ಸ್ವತಃ ತಯಾರಿಸಿ 


* ವಾವಾಗಿ 


ಕೊಳ್ಳುವ ಆಹಾರ. ೨. ತನ್ನ ಆಹಾರವನ್ನು ತಾನೇ ತಯಾರಿಸಿಕೊಳ್ಳುವ 
ನಿಯಮ,-- ವ್ರತ. : ಸ್ವಯಂಪಾಕ ಪುರುಷೋತ್ತಮಭಟ್ಟೋಪಾಧ್ಮಾಯ (ಸೌಇಇ. 
೫1. 8 ೧೪-೫೯ ; 104). ೩. (ವ್ರತ ಅಥವಾ ವಿಶೇಷಸಂದರ್ಭಗಳಲ್ಲಿ) ತನ್ನ 
ಅಡುಗೆಯನ್ನು ತಾನೇ ಸಿದ್ಧಪಡಿಸಿಕೊಳ್ಳಲು ಬೇಕಾದ ಪಡಿಪದಾರ್ಥ: 
ಸ್ವಾಮಿಗಳಿಗೆ ಇಂದು ನಮ್ಮ ಮನೆಯಿಂದ ಸ್ವಯಂಪಾಕ ಕೊಡಬೇಕು (ರೂಢಿ). [ಸಂ.] 

ಸ್ವಯಂಪಾಕಿ (ನಾ). (ವ್ರತ ಅಥವಾ ವಿಶೇಷ ಸಂದರ್ಭಗಳಲ್ಲಿ) ತನ್ನ 
ಅಡುಗೆಯನ್ನು ತಾನೇ ಮಾಡಿಕೊಳ್ಳುವವನು; ಸ್ವತಃ ಆಹಾರವನ್ನು 
ತಯಾರಿಸಿಕೊಳ್ಳುವವನು: ಅವರು ಹತ್ತು ವರ್ಷಗಳಿಂದಲೂ ಸ್ವಯಂಪಾಕಿಗಳಾಗಿದ್ದಾರೆ 
(ರೂಢಿ). [ಸ್ವಯಂಪಾಕ 4 -ಇ್ಕ] 

ಸ್ವಯಂಪ್ರಕಾಶ (ಗು). ೧. ಸ್ವತಃ ಕಾಂತಿ ಬೀರುವ; ಸ್ವತಂತ್ರವಾಗಿ 
ಹೊಳೆಯುವ: ಈ ಬೆಳಕೆಂಬ ಶಕ್ತಿವಿಶೇಷವು ಸ್ವಯಂಪ್ರಕಾಶವಸ್ತುಗಳಿಂದ | 
ಹೊರಡುತ್ತದೆ (ಭಾತಎ. ೧೫೪). (ನಾ). ೨. ತಾನಾಗಿ ಪ್ರಕಾಶಿಸುವಂಥದು; 
ಸ್ವತಂತ್ರವಾಗಿ ಹೊಳೆಯುವಂಥದು: ಜ್ಞಾನವು ಸ್ವಯಂಪ್ರಕಾಶವಲ್ಲದಿದ್ದರೆ 
ತನ್ನ ಚ್ಲಾನಕ್ಕೂ ಇತರರ ಜ್ಞಾನಕ್ಕೂ ವ್ಯತ್ಯಾಸವಿಲ್ಲ (ಹಿಂದಸಾ. ೫೪): ಗ್ರಹಗಳು 
ಸ್ವಯಂಪ್ರಕಾಶವಾಗಿಲ್ಲ (ಆಕಾಶ. ೧೩). [ಸಂ.) 

ಸ್ವಯಂಪ್ರಭು (ನಾ). ತನಗೇ ತಾನೇ ಒಡೆಯನಾದವನು; ಯಾರ ಅಧೀನಕ್ಕೂ 
ಒಳಪಡದವನು : ಲೀಲಾಯಿತಂ ಸ್ವಯಂಪ್ರಭುಗುಚಿತಂ (ಜಗವ. ೩-೭೦). [ಸಂ.] 

ಸ್ವಯಂಬರ “ಸೊಯಂಬರ' ನೋ. 

ಸ್ವಯಂಬರಸಾಲೆ "ಸೊಯಂಬರಸಾಲೆ' ನೋ. 

ಸ್ವಯಂಬುದ್ಧ (ನಾ). ತಾನಾಗಿಯೇ ಜ್ಞಾನಿಯಾದವನು; ಸ್ವತಃ ತಿಳಿದವನು: 
ನೀಂ ಸ್ಪಯಂಬುದ್ದನೆ ಆರ್‌ ಪ್ರತಿಬೋಧಿಸುವರ್‌ ನಿನ್ನ೦ (ಶಾಂತಿಪು. ೯-೬೧). [ಸಂ.] 

ಸ್ವಯಂಭು (ಗು). ೧. ತನ್ನಿಂದ ತಾನೇ ಮೂಡಿದ; ತಾನಾಗಿಯೇ ಹುಟ್ಟಿದ: 
ಆದರ ಸ್ವಯಂಭುಶೋಭೆಗೆ ಶರಣೆಂದು ಶುದ್ಧರಾದೆವು (ಶರಚ. ೮೩೪). ೨. ಸ್ವಯಂ 
ಪ್ರಕಾಶವುಳ್ಳ : "ಸ್ವಯಂಭುಲಿಂಗ' ಪರಾ. (ನಾ). ೩. ತಾನಾಗಿಯೇ 
ಉಂಟಾದುದು; ತನ್ನಿಂದ ತಾನೇ ಮೂಡಿದುದು: ವೇದ ಸ್ವಯಂಭುವೆಂಬ 
ವಾದಿ ನೀ'ಕೇಳೆಲವೊ (ಬಸವ. ೫೩೧); ವೇದವು ಯಾರ ನಿರುಕ್ತಿಯೂ ಅಲ್ಲ. ಅದು ಸ್ವಯಂಭು 
(ಭಾರದ. ೧೨೯). ೪. ಸ್ವಯಂಪ್ರಕಾಶವುಳ್ಳುದು : ಆಕಾಶದ ಸೂರ್ಯ ಹಲವು ಕುಂಭದಲ್ಲಿ | 
ತೋಟುವ ತೆಅ ಮೆಟ್‌ದರೆ ಪ್ರತಿಷ್ಠೆ ಅಜ್‌ದಡೆ ಸ್ವಯಂಭು (ಮೋಳಮಾ. ೧೧-೪೧). 
೫. ಯಾರ ಅಂಕೆಗೂ ಒಳಪಡದಿರುವುದು; ಸ್ವತಂತ್ರವಾದುದು: ಆ 
ಉಭಯದ ಬಿಡುಗಡೆಯನಣಿದು ಅಡಗಿಯಲ್ಲದೆ ಸ್ವಯಂಭುವಲ್ಲ (ಮೋಳಮಾ. ೨-೩). 


೮೭೮೧ 


5 


20 


35 


ಸ್ವಯಂಶಾಸಿತ 


೬. ತನ್ನಿಂದ ತಾನೇ ಉಂಟಾದವನು ,- ಉದ್ಭವವಾದವನು: ಕಾಲ 
ಕಲ್ಪಿತಂಗಳಿಲ್ಲದೆ ನಿಮ್ಮಿಂದ ನೀವೆ ಸ್ವಯಂಭುವಾಗಿರ್ದಿರಯ್ಕಾ (ಚನ್ನವ. ಕ. ೫-೭); 
ಸ್ವಯಂಭು ನೀನೆಯಾಗಿರ್ದೆಯಯ್ಯ (ಸಿದ್ಧವ. ಕ ೬೩-೨೧೭). ೭. ಬ್ರಹ್ಮ: ಗಗನವ ಮನ 
ನುಂಗಿತ್ತು ಆದಿ ವೇದವ ನುಂಗಿ ವೇದ ಸ್ವಯಂಭುವ ನುಂಗಿ ಕಾಲಕರ್ಮ ಹಿಂಗಿತ್ತು 
(ಅವಚು. ೧೦೦-೪೫೨). ಲೆ. ಶಿವ. ೯. ವಿಷ್ಣು. ೧೦. ಬುದ್ಧ. ೧೧. ಯಾರ ಅಂಕೆಗೂ 
ಒಳಪಡದ ವೃಕ್ತಿ; ತನ್ನ ಇಚ್ಛೆಯಂತೆ ನಡೆಯುವ ಸ್ವತಂತ್ರವ್ಯಕ್ತಿ: ತಾನೇ 
ಸ್ವಯಂಭು ಎಂದುಕೊಂಡು ಶಾಲಬ್ಬೆ ತನ್ನ ಇಷ್ಟಕ್ಕೆ ವಿರುದ್ಧವಾದದ್ದೇನನ್ನೂ ಎಂದೂ 
ಸಹಿಸಿದವಳಲ್ಲ (ಹೊಸ್ತಿ. ೨೧). ೧೨. ಸ್ವಂತಸಾಮರ್ಥ್ಯವುಳ್ಳ ವ್ಯಕ್ತಿ; ಚತುರ: 
ಸಹಸ್ರಜನರಲ್ಲಿ ಯಾವನೋ ಒಬ್ಬ ವ್ಯಕ್ತಿ ಮಾತ್ರ ಸ್ವಶಕ್ತಿ ಸ್ವಸಾಮರ್ಥ,ಗಳಿಂದ 
ಸ್ವಯಂಭುವಾಗಿ ವಿಜೃಂಭಿಸುತ್ತಾನೆ (ನಂಜುಂಡ. ೧೩೭). (ಸೆಂ. ಸ್ವಯಂಭು, ಸ್ವಯಂಭೂ) 

ಸ್ವಯಂಭುಲಿಂಗ (ನಾ). (ವೀಶೈ] ಸ್ವ ಪ್ರಕಾಶವುಳ್ಳ ಲಿಂಗ; ಪಂಚಲಿಂಗ 
ಗಳಲ್ಲಿ ಒಂದಾದ ಜ್ಕೋತಿರ್ಲಿಂಗ: ಶೈವಸಿದ್ದಾಂತಸಮ್ಮತಮಾದ ಪಂಚ 
ಲಂಗಾರ್ಚನದೂಳು ಸ್ವಯಂಭಾುಲಿಂಗ ಬಾಣಲಿಂಗ ಚರಲಿಂಗ ಸಂಕೀರ್ಣಲಿಂಗ 
ಪ್ರಾಣಲಿಂಗವೆಂಬೈದರೊಳಗೆ ತಮ್ಮ ತಮ್ಮ ಶಕ್ತಾ ಘನುಸಾರಮಾಗಿ ಅರ್ಚನತತ್ರರರಾಗ 
ಬೇಕೆಂದು ನಿಶ್ಚಯಿಸಲಕ್ಕುಂ (ಎವೇಕ. ೧೦೨). ([ಸಂ.] 

ಸ್ವಯಂಬಭುಸ್ವರ (ನಾ). [ಸಂಗೀತ] ಒಂದು ಸ್ವರವು ತಂತಿಯಲ್ಲಿ ನುಡಿ 

' ಯುತ್ತಿರುವಾಗ ಅದರ ಜೊತೆಯಲ್ಲಿಯೇ, ಪ್ರತ್ಮೇಕ ಪ್ರಯತ್ನವಿಲ್ಲದೆ, 
ಸಹಜವಾಗಿ ಉತ್ಪನ್ನವಾಗುವ ಸ್ವರ: ನಾಲ್ಕು ತಂತಿಗಳಿಗೂ ಹೀಗೆ ಮಾಡುವುದರಿಂದ 
ತಂತಿಗಳ ಧ್ವನಿ ಸುಶ್ರಾವ್ಯವಾಗಿ ತುಂಬುನಾದದೊಡನೆ ಸ್ವಯಂಭುಸ್ಟರಗಳೂ ಕೇಳಿ ಬರುತ್ತವೆ 
(ಸಂಗೀಚಂ. ೧೧೨) ; ಈ ತಂಬೂರಿಗಳಿಂದ ಹೊರಹೊಮ್ಮುತ್ತಿದ್ದ ಸ್ವಯಂಭುಸ್ವರಗಳು 

. ಒಳ್ಳೆಯ ಮಧುರನಾದದ ವಾತಾವರಣ, ಹಿನ್ನೆಲೆಯನ್ನು ಕಲ್ಪಿಸುತ್ತಿದ್ದುವು 

(ಸಂಗೀತ. ೧೧೦). ([ಸಂ.] 

ಸ್ವಯಂಭೂರಮಣ (ನಾ). [ಜೈನ] ಮಧ್ಮಲೋಕದ ಒಂದು ಸಾಗರ: 
ಎಸೆದತ್ತೇಕರಜ್ಜುಪ್ರಮಾಣಂ ತಿರ್ಯಗ್‌ಲೋಕಂ ಸ್ವಯಂಭೂರಮಣಜಲದಧಿ 
ಪರ್ಯಂತಮಂ ತಾಗುವನ್ನಂ (ಅದಿಪು. ೧-೪೮); ಸ್ವಯಂಭೂರಮಣಸಾಗರೋದಕಾದಾನ 
ಕೃಸಂಖ್ಯಾತದ್ವೀಪಸಮುದ್ರಂಗಳಂ ನಿಮಿಷಮಾತ್ರದಿನತಿಕ್ರಮಿಸಿಯುಂ (ಚಂದ್ರಪು. 
೯-೫೫ ವು. (ಸಂ. 

ಸ್ವಯಂವರ (ನಾ). ೧. ತಾನೇ -ಆರಿಸಿಕೊಂಡುದು; ಸ್ವಂತದ ಆಯ್ಕೆ. 
೨. (ಸಾಮಾನವಾಗಿ ರಾಜಕುಮಾರಿ ಅಥವಾ ಕ್ಷತ್ರಿಯಕನ್ಮೆಯಾದ) 
ವಧುವು ವಿವಾಹಾಕಾಂಕ್ಷಿಗಳಾದ ಅಭ್ಯರ್ಥಿಗಳು ನೆರೆದ ಸಭೆಯಲ್ಲಿ ಒಂದು 
ವೃವಸ್ಥಿತಸಂದರ್ಭದಲ್ಲಿ ತನ್ನ ಪತಿಯನ್ನು ತಾನೇ ಆರಿಸಿಕೊಳ್ಳುವಿಕೆ ಮತ್ತು 
ಹಾಗೆ ಆರಿಸಿಕೊಂಡು ಏರ್ಪಾಡಾಗುವ ವಿವಾಹ: ಸ್ವಯಂವರಾ, ಪತಿಂವರಾ, 
ವರ್ಯಾ - ಈ ೩ ಸ್ವಯಂವರದಲ್ಲಿ ಪತಿಯನ್ನು ವರಿಸಿದ ಸ್ತ್ರೀಯ ಹೆಸರು 
(ನಾಚಿರಾ. ೧೧೬); ಕ್ಷತ್ರಿಯರ ಪದ್ಧ ೀಪ್ರಕಾರ ಸ್ವಯಂವರವಾಗಬೇಕು (ನೀಶಿಚಿಂ. ೪1, ೬); 
ಕೇಳ್ದೆಳಿತ್ತನೆಸೂಯೆ . . . ಸ್ವಯಂವರದ ವೃತ್ತಮಂ (ಶ್ರೀರಾಮಾ. ೧೭೮-೭೩). ಸಂ.) 

ಸ್ವಯಂವರೆ (ನಾ). ಆಹ್ವಾನಿತರು ನೆರೆದ (ಸ್ವಯಂವರ)ಸಭೆಯಲ್ಲಿ ತನ್ನ 

' ಗಂಡನನ್ನು ತಾನೇ ಆರಿಸಿಕೊಳ್ಳುವ ಹೆಣ್ಣು: '"ಸ್ವಯಂವರಾ, ಪತಿಂವರಾ, 
ವರ್ಯಾ - ಈ ೩ ಸ್ವಯಂವರದಲ್ಲಿ ಪತಿಯನ್ನು ವರಿಸಿದ ಸ್ತ್ರೀಯ ಹೆಸರು'' 


(ನಾಚಿರಾ. ೧೧೬). (ಸೆಂ. ಸ್ವಯಂವರಾ। 


4|ಸ್ವಯಂವೇದ್ಯ (ನಾ). ಸ್ವತಃ ತಿಳಿಯತಕ್ಕುದು; ತನಗೆ ತಾನೇ ಮನದಟ್ಟಾಗು 


ವುದು: ಯಾವುದರ ಅನುಭವ ಸ್ವಯಂವೇದ್ಕವಾದ ಮಾಧುರ್ಯದಲ್ಲಿ ಸೃಷ್ಟಿಯ 
ಏಕತಾನದೊಡನೆ ಮಿಡಿಯುವುದೋ ಆಗ ಅದು ಸೌಂದರ್ಯವಲ್ಲದೆ ಮತ್ತೇನನ್ನು ತಾನೇ 
ಅಭಿವೃಕ್ತಿಗೊಳಿಸೀತು (ಸಾಂದಸ. ೮೯). ಸಂ.) 

ಸ್ವಯಂಶಾಸಿತ (ನಾ). ಯಾರ ಅಧೀನಕ್ಕೂ ಒಳಪಡದೆ ತನ್ನದೇ ಆದ 
ಆಡಳಿತಕ್ಕೆ ಒಳಪಟ್ಟುದು: ಒಂದೊಂದು ಗ್ರಾಮವೂ ನಗರವೂ ಸ್ವಯಂಶಾಸಿತವಾಯ್ತು 


(ಅಹಲ್ಕೋ. ೧೧೨). ಸಂ.) 


ಸ್ವಯಂಸಿದ್ಧ ೮೭೮೨ ಸ್ವರಧಾತು 


ಸ್ವಯಂಸಿದ್ಧ (ಗು). ತನ್ನಷ್ಟಕ್ಕೆ ತಾನೇ ಸ್ಪಷ್ಟವಾದ: ಮಿತ - ಪರಿಚ್ಛಿನ್ನ 
ವೆಂಬುದು ಸ್ವಯಂಸಿದ್ದವಿಷಯ (ಜೀವಾತ್ಮ. {xo.) 
ಸ್ವಯಂಸೇವಕ (ನಾ). (ಪ್ರತಿಫಲಾಪೇಕ್ಷೆಯಿಲ್ಲದೆ) ಸ್ವಸಂತೋಷದಿಂದ | 
ತಾನಾಗಿ ಸೇವೆಯಲ್ಲಿ ತೊಡಗುವ ವೃಕ್ತಿ: ಸ್ವಯಂಸೇವಕರು ಅಲ್ಲಲ್ಲಿ ನಿಂತು 
ವಸ್ತ್ರಗಳನ್ನು ತೋರಿಸುತ್ತಿದ್ದರು (ಕಪಪು. ೪-೩೮). [ಸಂ.1 
ಸ್ವಯಂಸೇವಿಕೆ (ನಾ). (ಪ್ರತಿಫಲಾಪೇಕ್ಷೆಯಿಲ್ಲದ) ಸ್ವಸಂತೋಷದಿಂದ 
ನಾಗಿ ಸೇವೆಯಲ್ಲಿ ತೊಡಗುವವಳು: ಶ್ವಯಂಸೇವಿಕೆಯರ ಗುಂಪೊಂದು ! 
ಮೆರವಣಿಗೆಯಲ್ಲಿ ಹೊರಟಿತ್ತು (ಫಲಸಂ. ೮೭). (ಸಂ. ಸ್ವಯಂಸೇವಿಕಾ] 
ಸ್ವಯಂಸೇವೆ (ನಾ). ""ಸ್ವಂತ ಇಷ್ಟದಿಂದ ಮಾಡುವ ಸೇವೆ, ಸ್ವಯಂಸೇವೆ'': 
(Volunury Service. ಇಂಕನಿ). [xಂ. ಸ್ವಯಂಸೇವಾ) 
ಸ್ವಯಲಿಂಗ (ನಾ). [ವೀಶೈ] ಆತ್ಮಲಿಂಗ; ತಾದಾತ್ಮಭಾವ: ಸ್ವಯಲಿಂಗ 
ದನುಬಾವ' ತನಗೆ ದೊರಕೊಂಡ ಬಳಿಕ ದೇವ'ಲೋಕವ'ಂಬುದೇನೊ 
ಮರ್ತ,ಲೋಕವೆಂಬುದೇನೊ (ಬಸವ. ೯೪೬) ;ಘನಲಿಂಗದೇವರು ತಮ್ಮ ಸ್ವಯಲಿಂಗಾನು 
ಭಾವದಿಂದ ಹಾಡಿದ ವಚನ (ಘನವ. ೧-೧). [ಸ್ವಯ + ಲಿಂಗ) | 
ಸ್ವಯಸಂಪರ್ಕ (ನಾ). [ವೀಶೈ] ಲಿಂಗಾನುಭೂತಿ : ಉಪೇಕ್ಷೆಯಿಂದ ಉರಿವ ಬೆಳಗು | 15 
ಪವನನ ಪ್ರಳಯಕ್ಕೆ ಒಳಗು ಸ್ವಯಸಂಪರ್ಕದಿಂದ ಒರಗಿದ ಬೆಳಗು ಅನಿಲನ ಆಹುತಿಗೆ 
ಪೊಅಗಾಗಿಪ್ಪುದು (ಮೋಳಿಮಾ. ೯-೩೨). ""ಸ್ವಾನುಭಾವ'' 
[ಸ್ವಯ + ಸಂಪರ್ಕ! 


ಸ್ವರವೃಂಜನ ಭೇದ ಭಿನ್ನ ಶುದ್ದಾಕ್ಷರಂಗಳುಮಂ . . . ಉಪದೇಶಂಗೆಯ್ದು (ಆದಿಪು. 
೮-೫೯ ವ); ತರದಿನಕಾರಂ ಮೊದಲಾಗಿರೆ ಪದಿನಾಲ್ಕುಂ ಸ್ವರಂಗಳ್‌ (ಶಮದ. ೬); 
ಬಿಡಿಯಾಗಿ ಉಚ್ಚರಿಸಲು ಆಗುವ ವರ್ಣಕ್ಕೆ ಸ್ವರ ಎಂದು ಹೆಸರು (ಮಧ್ಮಮ. ೧೧). 
೫. [ಗಣಿತ] ಏಳು ಎಂಬ ಸಂಖ್ಯೆಯ ಸಂಕೇತ: "'ಸ್ವರ . . . ಐಟಅ ನಾಮಂ'' 
(ಪೃವಹಾ, ೯-೭); "ಯಪಿ ನಗ ಹಯ ಸ್ವರಮದೇಟು'' (ಮಂಗರಾ. ೧೦೩-೮) ೬. [ಸಂಗೀತ] 
ಇನ್ನೊಂದರ ನೆರವನ್ನು ಅಪೇಕ್ಷಿಸದೆ, ಶ್ರೋತೃಗಳಿಗೆ ಸ್ವತಃ ರಂಜನೆ 
ಯನ್ನುಂಟುಮಾಡುವ ನಾದವಿಶೇಷ; (ಮುಖ್ಯವಾಗಿ) ಷಡ್ಡ, ಯಷಭ 
ಇತ್ಮಾದಿ ಸಪ್ತಸ್ವರ: ಸ್ವರಗಳು ಏಳು. ಇವು ಸಂಗೀತಶಾಸ್ತ್ರದಲ್ಲಿ ಉಕ್ತ (ಧ್ವನ್ಮಾಲೋ. 
೨೧ ಅಡಿಟಿ); ಭಾರತೀಯಸಂಗೀತದ ಸ್ವರ ಮತ್ತು ಲಯಗಳ ಮೂಲಬೀಜಗಳನ್ನು 
ಕಾಣಬೇಕಾದಲ್ಲಿ ವೇದಗಳನ್ನು ನೋಡಬೇಕು (ಭಾರದ. ೫೩೬). ೬. ಗೀತೆಯ ಆರು 
ಲಕ್ಷಣಗಳಲ್ಲಿ ಒಂದು: ಸ್ವರ ಶ್ರುತಿ ಗಮಕಂಗಳಿಂ ಪುಟ್ಟಿದ ಗೀತಮಾದೊಡೆ ಸ್ವರ 
ಸುಸ್ವರ ಸುರಾಗ ಮಧುರ ಅಕ್ಷರ ಅಲಂಕಾರವೆಂಬಾಜು ಲಕ್ಷ್ಮಣಮುಳ್ಳುದಾಗಿಹುದು 
(ವಿವೇಕ. ೨೩೨). [(ಸಂ.] 

ಸ್ವರಕರಣ (ನಾ). ೧. ಶಬ್ದವನ್ನುಂಟುಮಾಡುವುದು; ಸದ್ದುಮಾಡುವುದು: 
ಸ್ವರಕರಣ - ಸರಕರಣ (ಶಮದ. ೨೮೯ ಪ್ರಯೋ). ೨. ಒ೦ದು ಬಗೆಯ ತಾಳ: ಧ್ರುವ 
ಮಟಯ . .. ಸ್ವರಕರಣ ಪಾಠಕರಣ . . . ಜಯಾಳವೆಂಬವೇ ಮೊದಲಾದ ನೂಟಜ್‌ೊಂದು 
ತಾಳಂಗಳಾದೊಡೆ (ವಿವೇಕ. ೧೯೨). [ಸಂ.) 

ಸ್ವರಗೆಯ್‌, ಸ್ವರಗೈ (ಕ್ರಿ). ನಾದವನ್ನು ಹೊರಡಿಸು; ಹಾಡು: ತರುಣಪಲ್ಲವದ 


೫೨). 


a 
| 


(ಮೋಳಿಮಾ. ಕೋಶ). 


೩. (ವೇದಗಳನ್ನು ಪಠಿಸುವಾಗ ಬಳಸುವ) ಉದಾತ್ತ, ಅನುದಾತ್ತ Hp 
ಸ್ವರಿತ ಎಂಬ ಮೂರು ಬಗೆಯ ಉಚ್ಚಾರಣೆ,-- ಶಬ್ದದ ಮೇಲೆ ಬೀಳುವ 
ಒತ್ತು: 
೪. [ವ್ಯಾಕೆ ಭಾಷೆಯಲ್ಲಿ ಅನ್ಮಾವಲಂಬನೆಯಿಲ್ಲದೆ ಉತ್ಪನ್ನವಾಗುವ ಅ, 
ಇ, ಉ ಮುಂತಾದ ಶಬ್ದದ್ರವ್ಯ; ವರ್ಣಮಾಲೆಯಲ್ಲಿ ಸ್ವತಂತ್ರವಾಗಿ 


ಉಚ್ಚರಿಸುವ ವರ್ಣ; ವೃಂಜನವಲ್ಲದ ಅಕ್ಷರ: ಅಂತಕಾರಾದಿ ಷಕಾರಾಂತ | 


ವೇದಮಂತ್ರಗಳನ್ನು ಸ್ವರಸಹಿತವಾಗಿ ಅಭ್ಭಾಸ ಮಾಡಬೇಕು (ರೂಢಿ). 


ol 


45 


ಸ್ವರಧಾತು (ನಾ). 


ಸ್ವಯಸುಖ (ನಾ). 1ವೀಶೈ) ಸ್ವ ಸಂತೋಷ; ಆತ್ಮಾನಂದ: ಇರ್ನಯನದೊಳಾ ಎಸ್ತಾರದಿಂ ನೇರದಿಂ ಸ್ವರಗೆಯ್ಟ ([ಪಾಣಂ. ಸರಗೈವ] ಕಲಪಿಕೋಚ್ಚಾರದಿಂ ಸಾರದಿಂ 

ನಂದಾಶ್ರುಗಳುಣ್ಮೆ ವರ್ಣಿಸಲರಿದಿಲ್ಲ ಸ್ವಯಸುಖವ (ಶಿವಗೀ. ೧೭೧-೮೩೩). 20 | (ಜೈಮಿಭಾ. ೩-೨೮). ಸ್ವರಗೈ: ಸ್ವರಗೈವ ಕೋಗಿಲೆಯ ಧ್ವನಿ ಸೊಂಪಿನಿಂದೆ (ನವನೋ. 
[ಸ್ವಯ + ಸುಖ) ೮-೨೮). [ಸ್ವರ 3- ಕೆಯ್‌ | 

ಸ್ವಯಾನಂದ (ನಾ). ಎ ಸ್ವಯಸುಖ: ಸ್ವಯಾನಂದಭರಿತ ನಿಃಕಳಂಕಮಲ್ಲಿಕಾರ್ಜುನಾ | |ಸ್ವರಗೈ "ಸ್ವರಗೆಯ್‌' ನೋ. 
(ಮೋಳಮಾ. ೧೬೦-೨೬). [ಸ್ವಯ 4 ಆನಂದ ಸ್ವರಜತಿ (ನಾ). [ಸಂಗೀತ] ಕರ್ಣಾಟಕ ಸಂಗೀತದ ಒಂದು ರಚನೆ; ೫ ಪಲ್ಲವಿ, 

ಸ್ವಯಾನುಭಾವ (ನಾ). [ವೀಶೈ] ೧. ಸ್ವಂತ ಅನುಭಾವ; ಸ್ವಾನುಭಾವ; ಅನುಪಲ್ಲವಿ ಮತ್ತು ಚರಣಗಳಿಂದ ಕೂಡಿದ್ದೂ, ಆಯಾ ರಾಗದ 
ಆತ್ಮಸಾಕ್ಷಾತ್ಕಾರ. ೨. ಸ್ವಾನುಭಾವವನ್ನು ಹೊಂದಿದ ವ್ಯಕ್ತಿ; ಆತ್ಮ |25| ಸ್ವರೂಪವನ್ನು ತಿಳಿಸುವ ಜತಿಗಳಿಂದ ಏರ್ಪಡುತ್ತದೆ: ಪಲ್ಲವಿ, ಅನುಪಲ್ಲವಿ 
ಸಾಕ್ಷಾತ್ಕಾರವನ್ನು ಹೊಂದಿದ ವ್ಯಕ್ತಿ: ಜ್ಞಾನಹೀನರು ಬೇಗ ಹೋಗಿ. . . ನಿರುತ ಮತ್ತು ಚರಣಗಳನ್ನು ಹೊಂದಿ, ರಾಗದ ಪೂರ್ಣಸಂಚಾರಕ್ರಮಗಳನ್ನು ಭಾವಯುಕ್ತವಾಗಿ, 
ಸ್ವಯಾನುಭಾವರು ಬನ್ನಿ (ಸರ್ವವ. ೮೧-೪೫೦). (ಸ್ವಯ * ಅನುಭಾವ] ಗಮಕಯುಕ್ತವಾಗಿ ಹೊರಗೆಡಹುವ ತಾಳಬದ್ಧವಾದ ಸಾಹಿತ್ಯಯುಕ್ತರಚನೆ, ಸ್ವರಜತಿ 

ಸ್ವಯಾರ್ಜಿತ (ಗು). ೧. ಸ್ವಂತವಾಗಿ ಗಳಿಸಿದ; ತಾನೇ ಸಂಪಾದಿಸಿದ: ಎನಿಸಿಕೊಳ್ಳುತ್ತದೆ (ಸಂಗೀಚಂ. ೭೦). [ಸ್ವರ - ಜತಿ) 
ಸ್ವಯಾರ್ಜಿತ ಆಸ್ತಿಯನ್ನು ವ್ಯಕ್ತಿಯು ತನ್ನ ಇಷ್ಟದಂತೆ ವಿನಿಯೋಗಿಸಲು ಸ್ವತಂತ್ರನು (ರೂಢ). | ಸ್ವರಜಾಲ (ನಾ). [ಸಂಗೀತ] ಪ್ರಸ್ವಸ್ಟರಗಳು ಅತಿಯಾದ ವೇಗದಲ್ಲಿ ನಡೆಯುವ 
(ನಾ). ೨. ಸ್ವಂತವಾಗಿ ಗಳಿಸಿದುದು; ಸ್ವತಃ ಸಂಪಾದಿಸಿದುದು: ಅವರ |30| ಸ್ವರಸಂಚಾರವಿಶೇಷ: ಅತಿ ತೀವ್ರಗತಿಯಿಂದ ನುಡಿಯುತ್ತಿದ್ದ ಆ ಶಾರೀರದ ಸ್ವರಜಾಲ 
ಮನೆ ಸ್ವಯಾರ್ಜಿತವಾದುದರಿಂದ ಯಾರೂ ಹಕ್ಕನ್ನು ಚಲಾಯಿಸಿ ಪಡೆದುಕೊಳ್ಳುವ | (ಬಿರ್ಕಾ), ಮಿಂಚಿನೋಪಾದಿಯಲ್ಲಿ ಪ್ರವಹಿಸಿ ಶ್ರಾವಕರಿಗೆ ಪರಮಾನಂದವನ್ನೂ 
ಅಧಿಕಾರವಿಲ್ಲ (ರೂಢಿ). [ಸಂ.) | ಪರಮಾಶ್ಚರ್ಯವನ್ನೂ ಏಕಕಾಲದಲ್ಲಿ ಉಂಟುಮಾಡುತ್ತಿದ್ದುವು (ಸಂಗೀಚಂ. ೨೫೮). [ಸಂ.) 

ಸ್ವಯೂಧಕಲಹ (ನಾ). ತಮ್ಮತಮ್ಮವರಲ್ಲೇ ಉಂಟಾಗುವ ಒಳಜಗಳ; | ಸ್ರತ (ನಾ). ತನ್ನಲ್ಲಿ ಮಾತ್ರ ತನಗೆ ಇರುವ ಪ್ರೀತಿ; ತನ್ನಲ್ಲಿ ಮಾತ್ರ ತಾನು 
ಸ್ವಂತಜನಗಳಲ್ಲಿ ಪರಸ್ಪರ ಹುಟ್ಟುವ ಕಲಹ: ಸ್ವಯೂಧಕಲಹಕ್ಕಿಂತಲೂ ಸಂತೋಷಗೊಳ್ಳುವುದು; ಆತ್ಮರತಿ: ತನ್ನವರನ್ನು ಹರಿದು ಹರಿದು ತಿನ್ನುವ, 
ಅಧಿಕವಾದ ವಿಷ ಬೇರೆ ಇಲ್ಲ (ಚಿತ್ರಪಾ. ೧೦೧); ಅಲ್ಲಿ ಸಿಂಹಾಸನಕ್ಕಾಗಿ ಸಹೋದರರಲ್ಲಿ |35| ಕೊಡುವ ಪ್ರೇಮವನ್ನು ಕಳೆದುಕೊಂಡ ಸ್ವರತಿಯ ನರಕದಲ್ಲಿ ಬಾಳುತ್ತಾನೆ. ಸಭ್ಮ ಸಂತ 
ನಡೆದ ಸ್ವಯೂಧಕಲಹದ ಬೆಂಕಿಗೆ ಆಜ್ಮನಾಗಿ ಮಲ್ಲಿಕಾಪೂರನು ಬಂದಿದ್ದನು ಇಬ್ಬರೂ ಆತ್ಮರತರು, ಆತ್ಮತೃಪ್ತರು. ನನಗೆ ಸ್ವರತಿ ಮಾತ್ರ ಸಾಧ್ಮ (ಹೊಸಕ್ಸಿ. ೨೩೭). 
4«ರಾಜ್ಮೋದ. ೨); ಅನಂತರ ಬ್ರಾಹ್ಮಣರಲ್ಲಿ ಸ್ವಯೂಧಕಲಹ ಪ್ರಾರಂಭವಾಯಿತು [ಸಂ.) 
(ಗರುದಾ. ೨೩). 1« ಸಂ. ಸ್ವಯೂಥಕಲಹ। ಸ್ವರತಿರುವು (ನಾ). [ಸಂಗೀತ] ಸ್ವರಸಮೂಹವು ತನ್ನ ಸಂಚಾರದ ದಿಕ್ಕನ್ನು 
ಸ್ವರ (ನಾ). ೧. ಕಂಠದಿಂದ ಹೊರಡುವ ನಾದ; ಧ್ವನಿ: ""ಹ್ರಾದಃ - ಸ | ಬದಲಾಯಿಸುವುದು: ಅವರ ಕೆಲವು ನಿರವಲ್‌ಗಳು, ಗಮಕಗಳು, ಮಿಂಚಿನಂತೆ 
ರವಃ, ಘೋಷಃ - ಈ ೮ ಧ್ವನಿ'' (ಹಲಾಯು. ೨೩-೧೩೭). ೨. ಶಬ್ದ; Sh | ಹೊಳೆಯುವ ಸ್ವರತಿರುವುಗಳೂ ಪಲುಕುಗಳೂ . . . ಮೆಚ್ಚುಗೆಯನ್ನು ತಂದುಕೊಟ್ಟವು 


(ಸಂಗೀತ. ೧೨೦). [ಸ್ವರ + ತಿರುವು! 


ಸ್ವರದೋಷ (ನಾ). [ವ್ಮಾಕ] ಸ್ವರಗಳನ್ನು ತಪ್ಪಾಗಿ ಉಚ್ಚರಿಸುವುದು: ಪಾತಂಜಲಿ 


ಮಹಾಭಾಷ್ಕದಲ್ಲಿ ಹೇಳುವ ಪ್ರಕಾರ ಇಂತಹ ಪ್ರಸ್ವದೀರ್ಥಪಲ್ಲಟವು ಸ್ವರದೋಷ 
ವೆನಿಸುವುದು (ಸಂಶೋಧ. ೧೨೦). [ಸಂ.] 

[ವ್ಮಾಕ] ಸ್ವರವು ಮೂಲಕ್ರಿಯಾಪದವಾಗಿರುವುದು: 
ಸ್ವರಧಾತುಗೆ ಈ - ಪ್ರದಾನೇ, ಓ - ಸ್ನೇಹೇ (ಶಮಧಾ). (ಸಂ. 


ಸ್ವರಪಂಪ 


ಸ್ವರಪಂಪ (ನಾ). [ಸಂಗೀತ] ಕೇವಲ ಎರಡು ಅಥವಾ ಮೂರುಸ್ವರಗಳನ್ನು | 
ಪ್ರಯೋಗಿಸಿ ಅವುಗಳನ್ನು ದಟ್ಟವಾಗಿ ಹೆಣೆಯುವುದು: ಈ ನಾಲ್ಕು ರೀತಿಯ | 
ಸ್ವರಪಂಪಗಳನ್ನು ಹೊಂದಿರುವುದೇ ಸರಿಯಾದ ತಾನ (ಸಂಗೀಚಂ. ೮೯). (ಸ್ವರ 4 ಪಂಪ?! | 

ಸ್ವರಪುಂಜ (ನಾ). ಸ್ವರಗಳ ಸಮೂಹ ನ ಕೆಲವು ಬಾರಿ ದಂಡಿಯ ತುದಿಗೂ ಬೆಣೆಗಳಿಗೂ | 
ನಡುವೆ.ಇರುವ ಜಾಗದಲ್ಲಿ ತಂತಿಗಳನ್ನು ಬಡಿದು ಹಲವಾರು ಸುಂದರ ಸ್ವರಪುಂಜಗಳನ್ನು 
ಸೃಜಿಸುತ್ತಿದ್ದರು [0.1 

ಸ್ವರಪ್ರಸ್ತಾರ (ನಾ). [ಸಂಗೀತ] ಮಾತಿಗೆ ಸ್ವರಲಯಗಳನ್ನು ರಚಿಸುವುದು; ' 
ಸಾಹಿತ್ಯವನ್ನು ಸ್ವರಲಿಪಿಯಲ್ಲಿ ಬದೆದಿಡುವಿಕೆ: ಪಲ್ಲವಿಶೇಷಯ್ಕರ್‌ ಅವರು 

್ಮ ರಚನೆಗಳಿಗೆಲ್ಲ ಸ್ವರಪ್ರಸ್ತಾರ ಹಾಕಿಕೊಟ್ಟು ಪ್ರಕಟಿಸಿ ಬಹಳ ದೊಡ್ಡ ಉಪಕಾರ | 

ಇಸಾ (ಸಂಗೀತ. ೪೯). ([ಸಂ.) 1 

ಸ್ವರಬತ್‌ "ಸ್ವರಬತ್ತು' ನೋ. 
ಸ್ವರಬತ್ತು, ಸ್ವರಬತ್‌, ಸ್ವರಬಾತ್‌ (ನಾ). ಒಂದು ಬಗೆಯ ತಂತೀವಾದ್ಕ; 
£ ಹಿಂದೂಸ್ಥಾನೀ ಸಂಗೀತದಲ್ಲಿ ಬಳಕೆಯಾಗುವ ಈ ವಾದ್ಮವಿಶೇಷ ಈಗ 
ಅಪರೂಪವಾಗುತ್ತಿದೆ: ಹತ್ತು ದಿನವೂ ತಾವೇ ಕಚೇರಿಮಾಡುವರು. ಈ ದಿನ ವೀಣೆ, 
ನಾಳೆ ಜಲತರಂಗ . . . ಬೇರೊಂದು ದಿನ ಸ್ವರಬತ್ತು ! (ಗಾನಕ. ೫; ಪಿಟೀಲು, ಪಿಯಾನೋ, 
ಸ್ವರಬತ್ತು - ಈ ಹಲವಾರು ವಾದ್ಕಗಳಲ್ಲೂ ಪರಿಶ್ರಮ ಪಡೆದಿದ್ದರು (ನಾಕಲಾ. ೨೮). | 
ಸ್ವರಬತ್‌ : ವೀಣೆಯೊಂದನ್ನೇ ಅಲ್ಲದೆ ಸ್ವರಬತ್‌, ಪಿಟೀಲು, ಪಿಯಾನೋ, ಜಲತರಂಗ 
ಮತ್ತು ನಾಗಸ್ವರಗಳನ್ನೂ ಅದ್ಭುತವಾಗಿ ಶೇಷಣ್ಣನವರು ನುಡಿಸಬಲ್ಲವರಾಗಿದ್ದರು 
(ಸಂಗೀಚಂ. ೨೭೦). ಸ್ವರಬಾತ್‌ : ಪರಮೇಶ್ವರಭಾಗವತರು ವೀಣಾವಾದನ, | 
ಪಿಟೀಲುವಾದನ ಮತ್ತು ಸ್ವರಬಾತ್‌ನ ವಾದನಗಳಲ್ಲಿ ಬಹಳ ಪರಿಶ್ರಮ ಪಡೆದಿದ್ದರು 
(ಸಂಗೀತ. ೪೩). (9) 

ಸ್ವರಬಾತ್‌ 'ಸ್ವರಬತ್ತು' ನೋ. 

ಸ್ವರಭಂಗ (ನಾ). ೧. ಧ್ವನಿ ಒಡೆಯುವುದು, ಭಾವೋದ್ವೆ «ಗ ಮುಂತಾದ | 
ಕಾರಣಗಳಿಂದ ಉಚ್ಚಾರಣೆಯಲ್ಲಿ ಉಂಟಾಗುವ ದೋಷ, - ಅಸ್ಫುಟತೆ. 
೨. ಧ್ವನಿಯು ಒಡೆಯುವುದು,- ಬದಲಾಗುವುದು. ೩. ಕಂಠನಾದವನ್ನು 
ಮೂಟಕುಗೊಳಿಸುವ ಒಂದು ಬಗೆಯ ಗಂಟಲುರೋಗ : ಸ್ವರಭಂಗವನ್ನೂ 
ಹಲ್ಲುಕುರುವನ್ನೂ ಹಲ್ಲುನೋವನ್ನು . . . ಪರಿಹರಿಸಿ ದೃಷ್ಟಿಪ್ರಸನ್ನತೆಯನ್ನುಂಟು 
ಮಾಡುವುದು (ಸಕವೈ. ೨೭): ಈ ತ್ರಿದೋಷಗಳಿಂದೊಗೆದ ಸ್ವರಭಂಗವನು, ಮೇದೋ 
ಧಾತುವೃದ್ದಿಯಿಂ ಪುಟ್ಟಿದ ಸ್ವರಭಂಗವನು ಅಸಾಧ್ಯವೆಂದು ಬಿಡುವುದು (ಸಕವೈ. ೨೫೯). 

[ಸಂ.| 

ಸ್ವರಭಕ್ತ (ನಾ). (ಭಾಷಾಶಾ] ದ್ವಿತ್ವಾಕ್ಷರಗಳ ಮಧ್ಯೆ ಸ್ವರವನ್ನು ತಂದು 
ವ್ಯಂಜನಗಳನ್ನು ಬಿಡಿಸಿ ಹೇಳುವುದು; ಉದಾ: ಭಕ್ತಿ - ಭಕುತಿ, ಯುಕ್ತಿ 
-. ಯುಕುತಿ, ಹರ್ಷ - ಹರುಷ: ದ್ವಿತ್ವಾಕ್ಷರಗಳುಳ್ಳ ತತ್ಸಮಶಬ್ದಗಳು 
ಸ್ವರಭಕ್ತಿಯಿಂದ ತದ್ಭವಗಳಾಗುತ್ತವೆ (ರೂಢಿ). [ಸಂ.] 

ಸ್ವರಭಾರ (ನಾ). ವರ್ಣಗಳ ಉಚ್ಚಾರದಲ್ಲಿ ಗೊತ್ತಾದ ಸ್ವರಗಳ ಮೇಲೆ 
ಒತ್ತು ಬೀಳುವುದು; ಸ್ವರಾಘಾತ: ಗದ್ಮದ ಸ್ವರಭಾರವನ್ನು ಕುಕ್ಕಿಸುವಂಥ 
ಮಿಕ್ಕಿಸುವಂಥ ಗಾನಮಾಧುರ್ಯವು ಆಕೃತಿಯಲ್ಲಿರಬೇಕು (ಗೊತ್ತುಗು. ೬೩). [ಸಂ.] 

ಸ್ವರಭೇದ (ನಾ). |ಕಾವ್ಯಮಾ) ಎಂಟು ವಿಧವಾದ ಸಾತ್ವಿಕಭಾವಗಳಲ್ಲಿ 
ಒಂದು; ಧ್ವನಿ ಬದಲಾಗುವುದು: ಸ್ವೇದಂ ವೈವರ್ಣಂ ಸ್ವರಭೇದಂ ರೋಮಾಂಚನಂ 
ಪ್ರಕಂಪನಮಶ್ರೂದ್ಧೇದಂ ಸ್ತಂಭಂ ಲಯಮೆಂದಡಾದುವಿವಂಟುಂ ರಸಕ್ಕೆ ಸಾತ್ವಿಕಭಾವಂ 
(ಕಾವ್ಠಾವ. ೭೯೬). [ಸಂ.| 

ಸ್ವರಮಂಡಲ (ನಾ). ಒಂದು ಬಗೆಯ ತಂತ್ರೀವಾದ್ಮ: ಸ್ವರಮಂಡಲದಲ್ಲಿ 
ದಂಡಿಗೆಯಲ್ಲಿ ಕಿನ್ನರಿಯಲ್ಲಿ ತ್ರಿವಿಧವೀಣೆಯೂಳು ಕೊರಳು ಬೆರಳು ಕೊಂಕುದನಿಗೂಡಿ 
ಮುತ್ತಿನ ಸರವೆತ್ತಿದಂತ ಪಾಡಿದರು (ಭರಚ. ೬೪-೧೪); ನುಡಿಸುವ .ವೀಣೆ ಕಿನ್ನರಿ 
ಸ್ವರಮಂಡಲ ತಂಬೂರಿ . . . ಇಂತಿವು ಮೊದಲಾದ ನಾನಾ ತೆರದ ನಾದಂಗಳನು 
ಕಿವಿದುಂಬಿ ಕೇಳಿ (ಅಖಂಡೇ. ೨೦೬-೪೬). [ಸಂ.] 


(ಸಂಗೀತ. ೬೫). 


ಲ೭೮ಷ೩ 


ಸ್ವರಸಾಮ್ಯ 


ಸ್ವರಮೇಳ (ನಾ). ಪರಸ್ಪರ ಕೂಡಿರುವ ಸ್ವರಗಳ ಸಮೂಹ : ಈ ಕ್ರಮವನ್ನು 
ತೊಜಕಾದ ತರಂಗಗಳ ಆಕಾರಗಳಲ್ಲಿ ಸ್ವರಮೇಳಗಳನ್ನು ಪ್ರತ್ಯೇಕಿಸಲು ಉಪಯೋಗಿಸು 
ತ್ತಿದ್ದಾರೆ (ಕಎಕೋ. 1 ೬೫೪). (ಸಂ. ಸ್ವರಮೇಲ] 
|ಸ್ವರಮೈತ್ರಿ (ನಾ). [ಸಂಗೀತ] ಪರಸ್ಪರವಾಗಿ ಹೊಂದಿಕೊಂಡು ಕಿವಿಗೆ 
ಹಿತವಾಗುವಂತಹ ರೀತಿಯಲ್ಲಿ ಸ್ವರಗಳನ್ನು ಏರ್ಪಡಿಸುವುದು: ಸ್ವರಮೇಳ; 
| ಸ್ವರಮೈತ್ರಿ ; ಇಂಪುದನಿ ; ಮಧುರನಾದ (11೬೫9೫. ಇಂಕಾ)... [ಸಂ. ಸ್ವರಮೈತ್ರೀ] 
| ಸ್ವರಯೋಗ (ಬಾ. ವ ಸ್ವರಮೇಳ: ಅವ್ಯಕ್ತ ಮಧುರವಾಗಿಯೂ ವಿಶುಚ್ಹವಾಗಿಯೂ 
ಇರುವ ಗೀತಿಯಲ್ಲಿ ಸ್ವರಯೋಗ ಕೇಳಿಬರುವುದು (ಶಾಕುಂತ. ೬೦-೩). ಸಂ.) 
sag (ನಾ). ಹಾಡು ಹೇಳುವವನು; ಹಾಡುಗಾರ; ಸಂಗೀತಗಾರ: 
ಟ್ಟ (ಸಂ. ಸ್ವರವಾದಿನ್‌! 


ಎ 


ಸ್ವರವಾದಿ - ಸರವಾದಿ (ಶಮದ. ೨೮೯ ಪ್ರಯೋ). 


| ಸ್ತರವಿನ್ಯಾಸ (ನಾ). [ಸಂಗೀತ] ವಿವಿಧರೀತಿಗಳಲ್ಲಿ ಸ್ವರಗುಂಪುಗಳನ್ನು 
ರಚಿಸುವುದು: ಅವರ ಸ್ವರವಿನ್ಮಾಸ ಕ್ರಮ ವಿಶಿಷ್ಟರೀತಿಯದು (ರೂಢ). [ಸಂ.) ` 
ಸ್ವರವೀಣೆ (ನಾ). ಒಂದು ಬಗೆಯ ವೀಣೆ: ವಿಪಂಚಿಕೆ . . . ಸ್ಪರವೀಣೆ . . . 


ಕಾಲಕೀಯೆಂಬ ಮೂವತ್ತುಮೂಜು ತಂತ್ರೀವಾದ್ಮಂಗಳಲ್ಲಿ (ವಿವೇಕ. ೨೩೬). . 
[ಸಂ. ಸ್ವರವೀಣಾ। 

ಸ್ವರಶುದ್ದಿ (ನಾ). ಸ್ವರಗಳನ್ನು ಸರಿಯಾಗಿ ಉಚ್ಚರಿಸುವುದು; ಸ್ವರಗಳ 
ಉಚಿತವಾದ ಬಳಕೆ: ಸ್ವರಶುದ್ಧಿಯಲ್ಲಿಯೂ, ಸಮುಚಿತ ಉಚ್ಚಾರದಲ್ಲಿಯೂ . .. 
ದೊರೆಯಬಹುದಾದ ಸುಸಂಧಿಯು ಬೇರೆ ಯಾವ ಸಂದರ್ಭದಲ್ಲಿಯೂ ದೊರೆಯುವುದಿಲ್ಲ 
(ಕಥಕ. ೮೭). : [ಸಂ.] 

ಸ್ವರಸ (ನಾ). ೧. ಸ್ವಂತ ಅಪೇಕ್ಷೆ, - ರುಚಿ ; ಸ್ವಸಂತೋಷ. ೨. [ವೈದ್ಮಶಾ] 

| ಸಹಜವಾದ ರಸ; ತನ್ನ ರಸ: ಮತ್ತಲೇಹ್ಯ . . . ಅದರಲ್ಲಿ ಹಾಕುವ ಸ್ವರಸಗಳು 
- ಗರುಗ, ಆಡುಸೋಗೆ, ಒಂದೆಲಗ, ಎಸಗ (ಸಕವೈ. ೨೨೨). [ಸಂ.) 

ಸ್ವರಸಂಧಿ (ನಾ). [ವ್ಮಾಕ] ಎರಡು ಸ್ವರಗಳ ನಡುವೆ ಆಗುವ ಸಂಧಿ: 
ಸ್ವರಸಂಧಿಯಲ್ಲಿ ಆಗಮವಾಗುವ ಯ, ವ ಎಂಬ ಅಕ್ಷರಗಳು ಉಚ್ಚಾರಣೆಯ 
ಸೌಕರ್ಯವನ್ನನುಸರಿಸಿ ಬರುವವು (ಕೃಷಿಡಿ. ೮). |ಸಂ.1 

ಸ್ವರಸಂವಾದ (ನಾ): (ಸಂಗೀತದಲ್ಲಿ) ಸ್ವರಗಳ ಹೊಂದಾಣಿಕೆ; ಸ್ವರಗಳ 
ಸಾಮರಸ್ಕ : ಹೀಗೆ ಏಕತಾನದಲ್ಲಿರುವ ಸ್ವರಗಳು ಬಹು ಇಂಪಾಗಿ ಕೇಳುತ್ತವೆ. 
ಸ್ವರಸಂವಾದ (ಗH೩mಂny) ವಿಷಯದಲ್ಲಿ ಇದೇ ಮುಖ್ಯತತ್ವ (ಭಾತವಿ. ೧೨೬). (ಪಂ.] 

ಸ್ವರಸಪ್ಪಕ (ನಾ). [ಸಂಗೀತ] ಆಧಾರಷಡ್ಡದಿಂದ ನಿಷಾದದವರೆಗಿನ ಏಳು 
ಮೂಲಸ್ವರಗಳು, - ಸಪ್ತಸ್ವರಗಳು: ರೂಢಿಯಲ್ಲಿರುವ ಸಮಗ್ರಸ್ವರಸ್ಥಾನಗಳನ್ನು 
ಪ್ರತಿನಿಧಿಸುವ ಏಳುಸ್ವರಗಳಲ್ಲಿ ಹಿಂದಿನದಕ್ಕಿಂತ ಮುಂದಿನದು ಧ್ವನಿಮಟ್ಟದಲ್ಲಿ 
ಕ್ರಮವಾಗಿ ಏರುವಂತೆ ವ್ಯವಸ್ಥೆಗೊಳಿಸಿರುವುದನ್ನು ಸ್ವರಸಪ್ರಕವೆಂದೂ . . . ಕರೆಯಲಾಗುತ್ತದೆ 

[ಸಂ.) 


15 


20 
25 


30 


(ಕವಿಕೋ. 1, ೮೭೦). 
 ಸ್ವರಸಮುದಯ (ನಾ). (ಸಂಗೀತದಲ್ಲಿ) ಸ್ವರಗಳ ಸಮೂಹ : ಆ ಮಹಾವನಂ 
35 i ಸ್ವರಸಮುದಯದಂತೆ ನಿಷಾದನಿಷೇವೃಮುಂ . . . ಆರಾಧಕನಂತಕ್ಷಮಾಲಾಗಣಿತ 
15 ಜಪೋಪೇತಮುಂ (ಚಂದ್ರಪು. ೫-೫೨ ವ). |ಸಂ.1 
ಸಾಜ (ನಾ). ಎ ಸ್ವರಭಂಗ ೩: ವಾತ ಪಿತ್ತ ಶ್ಲೇಷ್ಠವೆಂಬ ದೋಷತ್ರಯಂ 
ಗಳೇಕವಾಗಿ ಕೂಡಿರ್ಪುದರಿಂದಲೂ ಕ್ಷಯದಿಂದಲೂ ಮೇದಸ್ವಿನಿಂದಲೂ ಸ್ವರಸಾದವೆಂಬ 
ರೋಗವು ಆರು ಪ್ರಕಾರವಾಗಿ ಪುಟ್ಟುವುದು (ಸಕವೈ. ೨೫೯). (ಸಂ.] 
40 | ಸ್ವರಸಾಮ್ಯ (ನಾ). ೧. [ಭಾಷಾಶಾ। ಒಂದು ಶಬ್ದದಲ್ಲಿ ಒಂದು ಗೊತ್ತಾದ 
ಪ್ರಚುರಸ್ವರವು ಪದದ ಇತರ ಸ್ವರಗಳನ್ನು ತನ್ನಂತೆ ಪರಿವರ್ತಿಸುವುದು. 
೨. (ಬೇರೆ ಭಾಷೆಯ) ಪರ್ಯಾಯಶಬ್ದಗಳಲ್ಲಿ ಒಂದೇ ರೀತಿಯ 
ಸ್ವರಗಳಿರುವಿಕೆ; ಪರ್ಯಾಯಪದಗಳ ಸ್ವರಗಳಲ್ಲಿರುವ ಪರಸ್ಪರ 
ಹೋಲಿಕೆ: ಅವರ ಅಭಿಪ್ರಾಯದಂತೆ ಸ್ವರಸಾಮ್ಮಮ ನಾಲ್ಕಾರುಭಾಷೆಗಳಲ್ಲಿ 
ಕಾಣಬಹುದು, ಆದರೆ ಅದರ ಅರ್ಥ ಸ್ವರಸಾಮ್ಮ ನಾಲ್ಕೆ ದು ಭಾಷೆಗಳ ರಚನೆಯಲ್ಲಿದೆ 
[ಸಂ.) 


45 


ಎಂದು (ದ್ರಾವಿವ. ೩೮). 


ಸ್ವರಾಂಗ ಆ೭೮೪ ಸ್ವರ್ಗಸ್ಮ 


ಸ್ವರಾಂಗ (ನಾ). [ವ್ಮಾಕ] (ಅನುಸ್ವಾರ, ವಿಸರ್ಗಗಳು) ಸ್ವರಗಳು ಒಂದು | |ಸ್ವರುಚಿ (ನಾ). ತನ್ನ ಒಲವು; ಸ್ವಂತ ಇಚ್ಛೆ: ನಂಮ ಸ್ವರುಚಿಯಿಂದ . . . ಒಡಂಬಟ್ಟು 
ಅಂಗವಾಗಿ ಸ್ವರದ ಮುಂದೆ ಬರುವುದು : ಪದಿಕಿಸೆ ಬಿಂದು ವಿಸರ್ಗಂ ಸ್ವರಾಂಗಮುಂ | ಕೊಟ್ಟ ಶ್ರೋತ್ರಿಯದಾನ ಶಿಲಾಶಾಸನ (ಸೌಣಣ. ॥x-, ೪೦-೩೦; ಸು. 419). [ಸಂ.1 
ವೃಂಜನಾಂಗಮುಂ ತಾವೆಂಬರ್‌ (ಶಮದ. ೧೨). (ಸಂ. ಸ್ವರೂಚಿ (ನಾ). ಎ ಸ್ವರುಚಿ: ಆಚಂದ್ರಾರ್ಕವಾಗಿ ನಡಸಿ ಪಾಲಿಸುವೆವೆಂದು ತಂದು 

ಸ್ವರಾಂತ (ನಾ). (ವ್ಯಾಕ] ಸ್ವರವನ್ನು ಕೊನೆಯಲ್ಲಿ ಹೊಂದಿರುವ ಪದ: ಈಗ ಸ್ವರೂಚಿಯಿಂದ ಒಡಂಬಟ್ಟು ಬರೆಸಿದ ಶಿಲಾಶಾಸನ (ಸಾಇಇ. i ೪೫೭-೧೧೫; 1451); 
(ಉ ಸೇರಿ) ಸ್ವರಾಂತವಾಗಿರುವ ಅನೇಕ ಶಬ್ದಗಳು ಹಳಗನ್ನಡದಲ್ಲಿ ವೃಂಜನಾಂತವಾಗಿದ್ದು | 5 | ತಮ್ಮ ಧರ್ಮ್ಮಪರಿಣಾಮನಿಮಿತ್ತವಾಗಿ ತಮ್ಮ ಸ್ವರೂ(ರು)ಚಿಯಿಂದ ಗುರುಭಕ್ತಿಯಿಂದ 


ವೆಂಬುದನ್ನು ಗಮನಿಸಬೇಕು (ಕೈಪಿಡಿ. ೬); ವೃಂಜನಾಂತಗಳಾದ ಅರಲ್‌, ಪುರುಳ್‌ - ವೊಡಂಬಟ್ಟು ಬರಸಿ ಕೊಟ್ಟ ತಾಂಬ್ರಶಾಸನ (ಎಇ. ೫೭. ೯೪-೫೬; 3556). 

ಎಂಬಢವು . . . ಸ್ವರಾಂತಗಳಾಗಿ, ಪ್ರಢಮಾವಿಭಕ್ತಿರೂಪಗಳೇ ಆಗುತ್ತವೆ (ಗಾ ಇದು "ಸ್ವರುಚಿ' ಎಂಬುದರ ಅಪಲಿಖಿತ। 

(ಸಂಶೋಧ. ೫೪). [ಸಂ.] ಸ್ವರೂಪ (ಗು). ೧. ಸುಂದರವಾದ; ಚೆಲುವಾದ. ೨. ಹೋಲಿಕೆಯುಳ್ಳ; 
ಸ್ವರಾಂತರ (ನಾ). [ಸಂಗೀತ] ನಾಲ್ಕೇ ಸ್ವರಗಳನ್ನೊಳಗೊಂಡ (ರಾಗ) ಸಾದೃಶ್ಯವನ್ನು ಹೊಂದಿದ. (ನಾ). ೩. ನಿಜವಾದ ರೂಪ; ಸ್ವಂತ ಆಕೃತಿ: 

ಪ್ರಯೋಗ : ರಾಗ ಕ್ರಮವಾಗಿ ಸ್ವರೂಪಗೊಂಡ ರೀತಿಯಲ್ಲಿ ಆರ್ಚಿಕ (ಏಕಸ್ವರಪ್ರಯೋಗ) | 10! ಸ್ಮರಹರಂ ತನ್ನಯ ಸ್ವರೂಪಂ ಧರಿಸಿ. . . ಇದಿರ್ವಂದು (ಬಸಪು. ೫೩-೬೦). 


(ಸಂಗೀಚಂ. ೨೨). (ಸಂ. (ಸೌಇಇ, XxX. ೪೬-೨೫ ; 1072). ೫. ಸಹಜವಾದ ಸ್ಥಿತಿ,-- ಇರವು: ೨ನೆಯ 
ಸ್ವರಾಕ್ಷರ (ನಾ). [ವ್ಮಾಕ] ವರ್ಣಮಾಲೆಯಲ್ಲಿ ಸ್ವತಂತ್ರವಾಗಿ ಉಚ್ಚರಿಸ ಶತಮಾನದ ಆಡುನುಡಿಯ ಸ್ವರೂಪ ನಮಗೆ ತಿಳಿದುಬಂದಿಲ್ಲವಾಗಿ (ದ್ರಾಎಎ. ೮೧). 
ಲಾಗುವ ವರ್ಣ; 1೪ ಕನ್ನಡ ವರ್ಣಮಾಲೆಯಲ್ಲಿ ಅಕಾರದಿಂದ ಔಕಾರದ ೬. ಕ್ರಮ; ರೀತಿ; ಬಗೆ: ಅಗಲುವ ಸಮಯ ಈ ಸ್ವರೂಪದಲ್ಲಿ ಬಂದೊದಗಿತು 
ವರೆಗೆ ಹದಿನಾಲ್ಕು ಸ್ವರಾಕ್ಟರಗಳಿವೆ : ವರ್ಣಮಾಲೆಯಲ್ಲಿ ಸ್ವರಾಕ್ಷರಗಳನ್ನು |15 | (ಇಪ್ತಕ. ೨೭೪). ೭. ಪ್ರಕೃತಿ; ಸಹಜಧರ್ಮ. ಆ. ವಿಚಿತ್ರವಾದ ಗುರಿ,- ಉದ್ದೇಶ. 


[ 
ಹ 
| 
- ಸ್ವರಾಂತರ (ನಾಲ್ಕು ಸ್ವರಗಳ ಪ್ರಯೋಗ) . . . ಎಂಬ ಹಂತಗಳು ಕಂಡುಬಂದಿವೆ | ೪. ಸಹಜವಾದ ಗುಣ; ಸ್ವಭಾವ: ಸದಸದಾದಿ ವಸ್ತು ಸ್ವರೂಪನಿರೂಪಣಪ್ರವೀಣ 
| 
| 
| 


ಜೀವಾಕ್ಷರಗಳೆಂದೂ ಅಚ್ಚುಗಳೆಂದೂ ಕರೆಯುತ್ತಾರೆ (ಸಂಶೋಧ. ೧೪). [ಸಂ.1 ೯. ವಿದ್ವಾಂಸ; ಮೇಧಾವಿ.  (ಸ0.) 

ಸ್ವರಾಜ್ಯ (ನಾ). ೧. ಸ್ವತಂತ್ರವಾದ ರಾಜ್ಯ; ಯಾರ ಅಧೀನಕ್ಕೂ ಒಳಪಡದ ಸ್ವರೂಪಕಥನ (ನಾ). [ವ್ಕಾಕ] ವಸ್ತುಸ್ಟರೂಪವನ್ನು ಸಹಜವಾಗಿ ಹೇಳು 
ರಾಜ್ಕ: ನಾನು ಸ್ವರಾಜ್ಯ ಮತ್ತು ಬಾದಷಹತೆಯು ಸಮಂಜಸವಾಗಿ ಏರ್ಪಡುವುದು ಮದು: ಅನುಕರಣದೊಳೊಂದಿದ ಮಾತಿನಲ್ಲಿ ನಿರ್ದೋಷವನಾಗೆ ಸಲ್ಲುಂ 
ಎಂದು ಉತ್ತರವಿತ್ತೆ (ರಜಾರಾಣಿ. ೧೭೧). ೨. ಸ್ವಾಧಿಪತ್ಮ; ಸ್ವಾಯತ್ತತೆ; ಪೇಟಔಿಂತಿನಿತುಂ ಸ್ವರೂಂಪಕಡಿ'ನದೊಳನುವಾದಂ ಭಿನ್ನಶಬ್ದಮಪ್ಪುದಲಿಂದಂ 


ಸ್ವಾತಂತ್ರ್ಯ: ಸ್ವರಾಜ್ಯವು ನಮ್ಮ ಜನ್ಮಸಿದ್ದಹಕ್ಕು ಎಂದು ಲೋಕಮಾನ್ಮತಿಲಕರು | 20| (ಕಾವ್ಮಾವ. ೪೫೨). [ಸಂ.1 
ಘೋಷಿಸಿದರು (ರೂಢಿ). ೩. [ಜೈನ] ಐವತ್ಮೂರು ಗರ್ಭಾನ್ವಯಕ್ರಿಯೆಗಳಲ್ಲಿ | |ಸ್ವರೂಪಜ್ಞಾನ (ನಾ). [ವೀಶೈ) ತನ್ನ ಸ್ಲಿತಿಯ ಅರಿವು; ಸ್ವಾತ್ಮಜ್ಞಾನ: 


ಒಂದು; ಜಿನನಾಗುವವನಿಗೆ ಪಟ್ಟಾಭಿಷೇಕ ಮಾಡುವುದು: ಆದಾನಮುಂ ಪ್ರಪಂಚದ ಮಿಢ್ಕಾತ್ರವು ಸ್ವಾನುಭವಕ್ಕೆ ವಿರುದ್ಧವಾಗಿ ತೋರುವುದರಿಂದ 
. .. ಸ್ವರಾಜ್ಯಮುಂ ಚಕ್ರಲಾಭಮುಂ . . . ನಿರ್ವಾಣಪರ್ಯಂತಮಪ್ಪಯ್ವತ್ತುಮೂಣು ಸ್ವರೂಪಜ್ಜಾನ ಸ್ಥಿರವಾಗಿ ನಿಲ್ಲುವಂತಿಲ್ಲ (ಶವ. ೧೯). [ಸಂ.] 
ಗರ್ಭಾನ್ವಯಕ್ರಿಯೆಯೊಳ್‌ (ಚಾವೂಪು. ೨೧೨). (ಸಂ. | ಸ್ಪರೂಪದೇಹ (ನಾ). [ದ್ವೈತ] ಹುಟ್ಟಿನಿಂದ ಬಂದ ಶರೀರ; ಸ್ಥೂಲದೇಹ: 


ಸ್ವರಾಜ್ಯಕ್ರಿಯೆ (ನಾ). ಎ ಸ್ವರಾಜ್ಯ ೩: ಮೂರ್ಧಾಭಿಷಿಕ್ತರಪ್ಪ ಪಾರ್ಥಿವರಿಂದ |25| ಒಬ್ಬೊಬ್ಬ ಜೀವನಿಗೂ ದೇಹಾವರಣಗಳುಂಟು . . . ಮೊದಲು ಜೀವನ ಸ್ವರೂಪದೇಹ, 
ಭಿಷಿಕ್ತನಾಗಿ ನೆಲನೆಲ್ಲಮನಾಳ್ವುದು ಸ್ವರಾಜ್ಯಕ್ರಿಯೆ (ಚಾವುಪು. ೨೧೯). ಎರಡನೆಯದು ಲಿಂಗದೇಹ (ಹಸಾರ. ೨.-೭ ವಿಶೇಷುರ್ಥ). 10.) 

(ಜೆಂ. ಸ್ವರಾಜ್ಯಕ್ರಿಯಾ] ಸ್ವರ್ಗ (ನಾ). ೧. ದೇವಲೋಕ; ನಾಕ; ೫ ಪುಣ್ಮ ಮಾಡಿದವರು ಸತ್ತ ಮೇಲೆ. 

ಸ್ವರಾವಳಿ (ನಾ). [ಸಂಗೀತ] ಶಾಸ್ತ್ರೀಯಸಂಗೀತದ ಪ್ರಾರಂಭದ ಭಾಗ; | | ಹೋಗುವರೆಂದು ನಂಬಲಾದ ಸುಖಮಯವಾದ ಮತ್ತು ಪ್ರಕಾಶಮಯವಾದ 

ಸರಳೆವರಸೆ : ಸ್ವರಾವಳಿ, ಜಂಟಿವರಸೆ, ಅಲಂಕಾರಗಳು ಮತ್ತು ಗೀತೆಗಳು - ಅವು ಲೋಕ: ವೇಡಿರೂನ್‌ ಸ್ವರ್ಗ್ಗತ್ತಿಅ"ಯ ಮರಿಯಾದಿ ಕೊಟ್ಟಾನ್‌ (ಎಕ. ಬಣ). 


ಸಂಗೀತಶಿಕ್ಷಣತ್ರಯದ ಪ್ರಥಮಪಾಠಗಳಷ್ಟೆ (ಹೇಮಕೂ. ೧೦೪). (ಸಂ. ಸ್ವರಾವಲೀ [30 | ಹೆಗ್ಗಡ. ೧೫೬-೩ ; 760); ಆಚಾರವೇ ಸ್ವರ್ಗ ಅನಾಚಾರವೇ ನರಕ (ಬಸವ. ೨೩೪) ; ಬೆಚ್ಚನ 

ಸ್ವರಾಷ್ಟಕ (ನಾ). [ಸಂಗೀತ] ಸರಿಗಮಪದನಿಸ ಎಂಬ ಎಂಟು ಸ್ವರಗಳು: | ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯನು ಅಜ್‌ವ ಸತಿಯಾಗಿ ಸ್ವರ್ಗಕ್ಕೆ ಕಿಚ್ಚು 

ಸ್ವರಸಪ್ತಕದ ಕೊನೆಯಲ್ಲಿ ಮೊದಲನೆಯ ಸ್ವರದ ಪ್ರಥಮ ಊರ್ಧ್ವಾವರ್ತನವನ್ನು | ಹಚ್ಚೆಂದ (ಸರ್ವಜ್ಞ. ೧೭೧೧). ೨. ಸುಖ: ಸಂತೋಷ: ಕುಲಯುತನು ಕೋವಿದನು 

ಸೇರಿಸಿಕೊಂಡರೆ ಬರುವುದನ್ನು ಸ್ವರಾಷ್ಟಕವೆಂದೂ ಕರೆಯಲಾಗುತ್ತದೆ (ಕವಿಕೋ. 1 ೮೭೦). ಕರುಣಾಜಲಧಿ ಕೌತುಕಯುಕ್ತಿವಿದನೆಂದಿಳೆ ಹೊಗಳುತಿರಲದುವೆ ಕೇಳೈ ಸ್ವರ್ಗ ತಾನೆಂದ . 

[ಸಂ.] (ಕುವ್ಶಾಉ. ೪-೪೦). ೩. ಸೃಷ್ಟಿ. ೪. ಸ್ಲಿತಿ; ಇರವು. ೫. ಪೂರ್ವಕಾಲದಿಂದ 

ಸ್ವರಿತ (ನಾ). ವೇದಮಂತ್ರಗಳ" ಪಠನದಲ್ಲಿ ಬಳಸುವ ನಾಲ್ಕು ಬಗೆಯ |3| ಇರುವುದು; ಅನಾದಿ: ""ಸ್ಥಿತಿಯುಂ ಸೃಷ್ಟಿಯನಾದಿ.ನಾಕ ಸುಖಮುಂ 

ಸ್ವರಗಳಲ್ಲಿ ಒಂದು; ಉದಾತ್ತಸ್ವರದ ಮುಂದೆ ಅನುದಾತ್ತಸ್ವರವನ್ನು ಕೂಡಿಸಿ |. | ಸ್ವರ್ಗಾಹ್ವಯಂ'' (ನಾನಾರ. ೧೫೫); ""ಸುರಲೋಕ ಪೂರ್ವ ಸುಖಮುಂ ಇರವುಗಳುಂ 
ಉಚ್ಚರಿಸುವಾಗ ಬರುವ, ಅವೆರಡರ ಸಂಮಿಶ್ರಸ್ವರ: ಆ ಬ್ರಾಹ್ಮಣಂ ಸೃಷ್ಟಿಯ್ಕೆದು ಸ್ವರ್ಗಾಖ್ಕಂ'' (ನಾನಾಕಂ. ೧೫೯). [ಸಂ.], 

ಚ್ರೆಹ್ಠಸಭೆಯ ಮುಂದೆ ಉದಾತ್ತ ಅನುದಾತ್ತ ಸ್ವರಿತ ಪ್ರಚಯವೆಂಬ ಚತುಸ್ಸ್ವರಂಗಳಿಂ | |ಸ್ವರ್ಗಕಾಮ (ನಾ). ಸ್ವರ್ಗವನ್ನು ಬಯಸುವವನು; ಮೋಕ್ಸಾಪೇಕ್ಷಿ: ಯಾವ 

. : . ಮಂತ್ರವನು ಉಚ್ಚರಿಸೆ (ನನ್ನಚಾ. ೨-೧೩೦ ವ); ವೇದಮಂತ್ರಗಳನ್ನು ಗಾನರೂಪದಲ್ಲಿ ಆಧಾರವೂ ಇಲ್ಲದೆ ಸ್ವರ್ಗಕಾಮನು ಅಗ್ನಿಹೋತ್ರ ಮಾಡಬೇಕು (ಧ್ವನ್ಮಾಲೋ. ೫೦). (ಸಂ.] 


40 | ಸ್ವರ್ಗಲೋಕ (ನಾ). = ಸ್ವರ್ಗ ೧: ಪರಮಜಂಗಮದಲ್ಲಿ ಹದಿನಾಲ್ಕುಲೋಕಂ 


| ಗಳಡಗಿರ್ಪುವು . . . ಹೃದಯದಲ್ಲಿ ಸ್ವರ್ಗಲೋಕ (ಅಖಂಡೇ. ೧೪೨-೧೨೪). (ಸಂ.] 


|ಸ್ವರ್ಗವಾಸಿ (ನಾ). ದೇವಲೋಕದಲ್ಲಿ ವಾಸಿಸುವವನು; ಸ್ವರ್ಗದಲ್ಲಿ 
ನೆಲಸಿದವನು. 


ಹಾಡಲು ಅವರು ಪ್ರಯೋಗಿಸಿದ ಉದಾತ್ತ, ಅನುದಾತ್ತ ಮತ್ತು ಸ್ವರಿತಕ್ರಮಗಳು . . . 
ರಾಗ, ಸ್ವರೂಪ ಕಾಣಲು ಮಾರ್ಗದರ್ಶಿಯಾದವೆಂದು ನಿಸ್ಸಂದೇಹವಾಗಿ ಹೇಳಬಹುದು 
(ಸಂಗೀಚಂ. ೨೧). (ಸಂ.1 

ಸ್ವರು (ನಾ). ೧. ಇಂದ್ರನ ವಜ್ರಾಯುಧ: ಹರಿಯೆಚ್ಚಂ ಬ್ರಹ್ಮಾಸ್ತ್ರದಿನುರುಳೆ 
ಶಿರಂ ಶರಶಿಲೀಮುಖಾಕೀರ್ಣವಿಯತ್ತರುವಂ ಗರ್ಜಿತ ವಿಜಿತ ಸ್ವರುವಂ ಸಂಗ್ರಾಮ ಸ್ವರ್ಗವಾ%ೀಯಾಗು = ಸಾಯು; ಮರಣಹೊಂದು: ಟಿಳಕರ ಹಿರಿಯ ಮಗ 
ಕೇಳಿಗುರುವಂ ಮುರುವಂ (ಜಗವ. ೧೨-೨೪). ೨. ಸಿಡಿಲು: ಅಶನಿ. ೩. ಬಾಣ. |4| ಸ್ಫರ್ಗವಾಸಿಯಾಗಿದ್ದಾನೆ (ಧರ್ಮಸಾ. ೧೪೧. [ಸಂ. ಸ್ವರ್ಗವಾಸಿನ್‌] 
೪. ಯಜ್ಞ; ಯಾಗ. ಸಂ.) i; |ಸ್ವರ್ಗಸ್ಥ (ನಾ). ಐ ಸ್ವರ್ಗವಾಸಿ. 


ಸ್ವರ್ಗಾಗ್ರ 
ಸ್ವರ್ಗಸ್ಥನಾಗು ಎ ಸಾಯು: ಅವನು ಸ್ವರ್ಗಸ್ಥನಾಗಿ ಇಂದಿಗೆ ಒಂದು 
ವರ್ಷವಾಯಿತು (ರೂಢಿ). ಸಂ.) 
ಸ್ವರ್ಗಾಗ್ರ (ನಾ). [ಜೈನ] ದೇವಲೋಕದ ತುದಿ; ಸ್ವರ್ಗದ ಮೇಲ್ಭಾಗ: 
ಮಾಸೇನರ್ಪರಮಪ್ರಭಾವರಿಷಿಯರ್‌ . . . ಸಾಸಿರ್ವ್ವರ್ವ್ವರಪೂಜೆದನ್ನುಯೆ 
ಅವರ್ಸ್ವರ್ಗ್ಗಾಗ್ರಮಾನೇಜ್‌ದಾರ್‌ (ಎಕ. ॥. ೨೭-೨ ; ಸು. 700). [ಸಂ.] 
ಸ್ವರ್ಗಾಲಯ (ನಾ). - ಸ್ವರ್ಗ ೧: ಸಮ್ಮಗಾರಾಧನಂ ಕೃತ್ವಾ ಸ್ಪರ್ಗ್ಗಾಲಯ 7೧೮ 
(ಎಕ. ॥. ೨೬-೪ ; ಸು. 700) ; ಪಾಣ್ಣ ವಿಲ್ಲರಸರಾ ಮಗನ್‌ ದೇವು . . . ಶ್ರೇತವಾಹನರ್‌ 
ಉದಯಪುರಮಾನ್‌ ಪೊಗುವಲ್ಲಿ ಎಜ್‌ದು ಸ್ವರ್ಗ್ಗಾಲಯಕ್ಕೇಲೌದೊನ್‌ (ಎಇ. 1%. 
೧೯-೭;ಸು. 800). (ಸಂ.) 
ಸ್ವರ್ಗಿ (ನಾ). ಎ ಸ್ವರ್ಗವಾಸಿ: ಶ್ರೀ ದಾಸಿಅಮ್ಮನ್‌ ಕಣ್ಣಯೊಳ್ಳನ್ನೊರ್ಬ್ಬರನೆಆೌದು 
ಸ್ಪರ್ಗ್ಗಿ ಆದನ್‌ (ಮೈಲರಿ. ೧೯೩೯. ೨೩-೧೦ ; 740). (ಆ ಸ್ವರ್ಗ] 
ಸ್ವರ್ಗೀಯ (ಗು). ೧. ಸ್ವರ್ಗಕ್ಕೆ ಸಂಬಂಧಿಸಿದ ; ದೇವಲೋಕದ. ೨. ಆನಂದ 
ದಾಯಕವಾದ : ಮಹಾರಾಣಿಯ ಸ್ವರ್ಗೀಯನೃತ್ಮವನ್ನು ನೋಡಿದ ಕುಶಲ 
ರೂವಾರಿಗಳಿಗೆ ಆಗ ಮನಸ್ಸಿಗೆ ಒಂದು ಸ್ಫೂರ್ತಿ ಹೊಳೆಯಿತು (ಶಾಂತಲಾ. ೧೩೩). 
೩. ಸ್ವರ್ಗವಾಸಿಯಾದ; ದಿವಂಗತ: ಸ್ವರ್ಗೀಯ ರಾಮಕೃಷ್ಣಶಾಸ್ತ್ರಿಗಳು ದೊಡ್ಡ 
ಸಂಸ್ಕೃತ ವಿದ್ವಾಂಸರು (ರೂಢಿ). 1ಸಂ.] 
ಸ್ವರ್ಜಿತ (ನಾ). ಸ್ವರ್ಗಲೋಕವನ್ನು ಗೆದ್ದವನು: ಗೋಜಿತನು ಸ್ವ!ಪಾಕಾಂ. 
ಅ|ರ್ಜಿತನು . . . ಅಗ್ರಪಟಲದ ಬೆಳಗು ಕೂಡಲಸಂಗಯ್ಮನು (ಬಸವ. ೯೫೪). 
(ಸಂ. ಸ್ವರ್ಜಿತ್‌। 
ಸ್ವರ್ಣ (ನಾ). ೧. ಚಿನ್ನ; ಬಂಗಾರ: ""ಹೇಮಂ, ಸ್ವರ್ಣಂ . .. ತಪನೀಯಂ - ಈ 
೨೫ ಹೊನ್‌ (ಪೊನ್‌)'' (ಹಲಾಯು. ೨೯-೧೯) ; ಗರುಡಪತಾಕೇಶ್ವರನ ಸತ್ಯ ತಿಯ 
ನೀ ಕೇಳಲುಸಿರುವೆ ಸ್ವರ್ಣಕಂಬಯೊಳು ಸಲಾಕೆಯ ತೆಗೆದಂತೆ (ಮೋಹತ. ೨೭-೨); 
ಲಕ್ಷ್ಮಿ ಎಯ ನಿವಾಸಮೆನೆ ಸ್ವರ್ಣ ಸಂಪತ್ತಿನಿಂ ಮೇರುವಿಂಗೆಣೆಯಾಗಿ ಕಣ್ಣು ಕೋರೈಸೆ 
(ಚಿತ್ರಾಂಗ. ೭೨-೧೯೬೧). ೨. ಐಶ್ವರ್ಯ; ಸಂಪತ್ತು: "'ದ್ಕುಮ್ನಂ . . . ಸ್ವರ್ಣಂ 
ಎ . . ವಿಭವಃ - ಈ ೧೫ ಒಡಮೆಯ ಪೆಸರ್‌'' (ಹಲಾಯು. ೧೪-೮೦). (ಸಂ.) 
ಸ್ವರ್ಣಕಾರ (ನಾ). ಚಿನ್ನದ ಕೆಲಸ ಮಾಡುವವನು; ಅಕ್ಕಸಾಲಿಗ: ಸ್ವರ್ಣಕಾರನೆ 
ಬಲ್ಲನುಳಿದವರರಿಯರು ಚಿನ್ನದ ಚಿತ್ರಕರ್ಮವನು (ಇಂಚಾಪ. ೬೭-೨೫). [೫ಂ.] 
ಸ್ವರ್ಣಕ್ಷೀರಿ (ನಾ). ಒಂದು ಬಗೆಯ ಸಸ್ಮ; ಹಳದಿವರ್ಣದ ರಸ ಒಸರುವ 
ಒಂದು ಬಗೆಯ ಗಿಡ; ದತ್ತೂರಿ: ದತ್ತೂರಿ(ಸ್ಪರ್ಣಕ್ಷೀರಿ ಹೂವನ್ನು ಎಮ್ಮೆ 
ಸಗಣಿರಸದಲ್ಲರೆದು ನಸ್ಮಮಾಡಿಸುವುದು («ಸಕವೈೆ. ೪೨೮. ಪರಿ). (ಸಂ. ಸ್ಪರ್ಣಕ್ಸೀರೀ। 
ಸ್ವರ್ಣಗೌರಿ (ನಾ). ಪಾರ್ವತಿಯ ಇನ್ನೊಂದು ಹೆಸರು. 
ಸ್ವರ್ಣಗೌರಿವ್ರತ ಎ ॥ ಭಾದ್ರಪದ ಶುದ್ಧ ತದಿಗೆಯಂದು ಸುಮಂಗಲಿ 
ಯರು ಆಚರಿಸುವ ಒಂದು ವ್ರತ; ಅಂದು ಸ್ಪರ್ಣಗೌರಿಯನ್ನು ಪೂಜಿಸಿ, 
ಮುತ್ತೆ ೈದೆಯರಿಗೆ ಬಾಗಿನಗಳನ್ನು ಕೊಡುವರು: ಈ ಸ್ವರ್ಣಗೌರೀವ್ರತದಿಂ 
ಸಕಲಸಂಪತ್ತಾಗುವುದು ನೀನುಂ ಮಾಳ್ಬುದು (ಹಮ್ಮಿರ. ೭-೬೭ವ). ಸಂ. ಸ್ವರ್ಣಗೌರೀ। 
ಸ್ವರ್ಣದಿ (ನಾ). ದೇವಗಂಗೆ; ಗಂಗಾನದಿ: ಬಂದೇಜ್‌ದಂ ಧೀರಂ ಶೌರಿ 
ವರೂಥಮಂ.. . . ಶಸ್ತ್ರ ತೂಣೀರವ್ರಾತಸನಾಥಮಂ ಧೃ್ವಜರುಷಾಪ್ತಸ್ವರ್ಣದೀಪಾಥಮಂ 
(ಜಗವ. ೧೫-೭೦); ಇಂದುಖಂಡಮಹಿಕುಂಡಳಮುದ್ಯತ್ಸ್ವರ್ಣದಿ ಭಾಳವಿಲೋಚನಂ . . . 
ನಿಜರೂಪಂ ತೋಣಳಿದನದ್ರಿಸುತಾಧವಂ (ರಾಜಶೇ. ೧೪-೮೬). (ಸಂ. ಸ್ವರ್ಣದೀ) 
ಸ್ವರ್ಣದೀಧರ (ನಾ). ಗಂಗಾಧರ; ಶಿವ: ಕಾಶಿಯೊಳರ್ಧಮಾಸವದಲ್‌ಂ 
ಸ್ವರ್ಣದೀಧರನಂ ಯಜಿಸೆ (ಪದ್ಮರಾ. ೧೧-೧೪೪). ಸಂ.) 
ಸ್ವರ್ಣಪಾಲೆ (ನಾ). ಒಂದು ಬಗೆಯ ಸಸ್ಮ: ""ತೃಣಗಂಧಿ: - ಸ್ವರ್ಣಪಾಲೆ'' 
(ಓಪಧಿ. ೭೨). (ಸ್ವರ್ಣ *- ಪಾಲ್ಕೆ] 
ಸ್ವರ್ಣಪಾಷಾಣ (ನಾ). ಚಿನ್ನದ ಅಂಶ ಇರುವ ಕಲ್ಲು: ಸ್ವರ್ಣಪಾಷಾಣದೊಳ್‌ 
ಸುವರ್ಣಮುಂಟಾಗಿಯುಂ ದಹನ ತಾಪನ ಪಿಂಡಿಬದ್ದನಾದಿ ಕ್ರಿಯೆ[ವೆ]ಅದನ್ನೆಗಂ 
ಪೊನ್ನಾಗದಂತೆ ತಪದಿಂದಲ್ಲದೆ ಮೋಕ್ಸಮಾಗದು (ವಡ್ಡಾರಾ. ೧೦೦-೨೬). ಸಂ.) 


ಆ೭೮೫ 


25 


55. 


ಸ್ವ ಸ್ತಿ 


ಸ್ವರ್ಣಪುಷ್ಪಿ (ನಾ). ಹಳದಿಯ ಹೂವು ಬಿಡುವ ಒಂದು ಬಗೆಯ ಸಸ್ಕ; 

ಕಕ್ಕೆ: ""ಆರಗ್ವಧಃ, ಕೃತಮಾಲ;, ಸ್ವರ್ಣಪುಷ್ಟೀ - ಈ [೩ ಕಕ್ಕೆ]'' (ಹಲಾಯು. ೩೩-೪೫). 
(ಸಂ. ಸ್ವರ್ಣಪುಷ್ಟೀ] 

ಸ್ವರ್ಣಮಲ್ಲಿಗೆ (ನಾ). ಒಂದು ಬಗೆಯ ಮಲ್ಲಿಗೆ: ಸ್ಪರ್ಣಮಲ್ಲಿಗೆ, ಹಸುರು 
ಜಾಜಿಮಲ್ಲಿಗೆ (ಮೈಔಗಿ. ೪೭-೯೩೪). [ವ ಸಂ. ಸ್ವರ್ಣಮಲ್ಲಿಕಾ। 

ಸ್ವರ್ಣಮಾನ (ನಾ). ಚಿನ್ನರೂಪವಾದ ಬೆಲೆ; ಸ್ವರ್ಣಕ್ರಯ: ಸ್ವರ್ಣಮಾನ 
(Gold Standard) - ಪದ್ದತಿಯಲ್ಲಿ ಪ್ರತಿರಾಷ್ಟ್ರವೂ ಅದರ ಮುಖ್ಯನಾಣ್ಮಕ್ಕೆ ಬಂಗಾರ 
ದಲ್ಲಿ ಇಷ್ಟು ಬೆಲೆಯೆಂದು ನಿಗದಿಮಾಡಿತು (ಅಂತಸಂ. ೭). ಸಂ.) 

ಸ್ವರ್ಣಯುಗ (ನಾ). (ಆಲಂ) ಸಮೃದ್ಧಿಯಿಂದ ಕೂಡಿದ ಕಾಲಾವಧಿ; 
ಸುವರ್ಣಯುಗ: ಷಹಜಹಾನನ ಕಾಲವನ್ನು ಮೊಗಲ್‌ ವಾಸ್ತುಶಿಲ್ಪದ 
"ಸ್ವರ್ಣಯುಗ' ವೆಂದು . . . ಅಭಿಪ್ರಾಯಪಟ್ಟಿದ್ದಾರೆ (ಭಾರದ. ೫೦೮). (ಸಂ.) 

ಸ್ವರ್ಧಾಮ (ನಾ). ಎ ಸ್ವರ್ಗ ೧: ನರಪತಿ ಪುತ್ರಶೋಕದಿಂದೆ ಸ್ವರ್ಧಾಮಕಡರೆ 
(ಜೈಮಿಭಾ. ೧೮-೩). [ಸಂ.] 

ಸ್ವರ್ಧುನಿ (ನಾ). ದೇವಗಂಗೆ; ಗಂಗಾನದಿ: ಭೀಷ್ಮಂ . . . ಸ್ಪರ್ಧುನಿಯೊಳ್‌ 
ಪುಟ್ಟಿದುದಬ್‌ನತಿಜಡನಲ್ಲೇ (ಜಗವಿ. ೧೭-೧೯); ಸ್ಪರ್ಧುನಿಯುತ್ತುಂಗತರಂಗಾನ್ವಿತ 
,ಮೂರ್ಧಂ (ಉದ್ದದೇ. ೭-೩೦). (ಸಂ. ಸ್ಪರ್ಧುನೀ। 

ಸ್ವರ್ಧೌರೇಯ (ನಾ). ಸ್ವರ್ಗಲೋಕದ ಮುಖಂಡ; ಇಂದ್ರನೇ ಮೊದಲಾದ 
ನಾಯಕರು: ಸ್ವರ್ಧೌರೇಯರ್ಕಳಿಂದ್ರಾದಿಗಳೆ ದೊರೆಯೆ ತಾಮೆಂದು ಬಾಣಂ ಕರಂ 
. . . ಮದದೊದವಿಂ ನಿಚ್ಚಲುಂ ಪೆರ್ಚಿ ನಿಲ್ವಂ (ಜಗಎ. ೧೭-೮೪). (ಸಂ. 

ಸ್ವರ್ಭಾನು (ನಾ). ನವಗ್ರಹಗಳಲ್ಲಿ ಒಂದು; ರಾಹು: ಪೂರ್ವಭವಬದ್ಧ ಕ್ರೋಧದಿಂ 
ಬಾಲನಂ ಸುರನುರ್ವಿ ಪಿಡಿದುಯ್ದನುಯ್ವ ತೆಅದಿಂ ಸ್ವರ್ಭಾನು ಬಾಲಾರ್ಕನಂ 
(ಪಂರಾಮಾ. ೪-೧೬); ಚಕ್ರಹತಿಯಿಂ ಸ್ವರ್ಭಾನು ತುಂಡಾಗನೇ (ಸೋಮೇಶ. ೪೫). (ಸಂ. 

ಸ್ವರ್ಮಣಿ (ನಾ). ನೇಸರು ; ಸೂರ್ಯ : ಸ್ವರ್ಮಣಿ ಧರಾತಳಕೆ ನಭದಿಂದುರುಳ್ವಂತೆ 
ಪೆರ್ಮಜವೆಗೊಂಡು ಬೀಳ್ವನಿತಣಳ್‌ (ಜೈಮಿಭಾ. ೨೦-೬೦). [ಸಂ.) 

ಸ್ವರ್ಲೋಕ (ನಾ). ಸ್ವರ್ಗಲೋಕ; ಅಮರಲೋಕ:. ಭೂಲೋಕ ಭುವರ್ಲೋಕ 
ಸ್ವರ್ಲೋಕ . . . ಸತ್ಮಲೋಕದಿಂದತ್ತತ್ತ ನಿಮ್ಮುತ್ತಮಾಂಗ (ಬಸಹೆ. ೯೬-೨೮೭). !ಸಂ.) 

ಸ್ವಲ್ಪ (ಗು). ೧. ತುಸು; ಕೊಂಚ; ಅಲ್ಪ: ಇದನ್ನು ಸ್ವಲ್ಪದರಲ್ಲಿಯೇ ತಿಳಿಸು 
(ಮುಂಬವ್ಮಾ. ೩ ಪ್ರಸ್ತಾವನೆ). ೨. ಸಣ್ಣದಾದ; ಚಿಕ್ಕ. (ನಾ). ೩. ಅಲ್ಪವಾದುದು; 
ಬೆಲೆಯಿಲ್ಲದುದು; ಕ್ಲುದ್ರವಾದುದು :'ಸ್ವಲ್ಪದ ಅರಸನಿಗೆ ಅಲ್ಪದ ಪ್ರಧಾನಿ (ಗಾದೆ). 
೪. ಅಲ್ಪನಾದವನು; ಕ್ಷುದ್ರ: ನಿನ್ನನ್ನು ಸ್ಪಲ್ಪನಾದ ನಾನು ಹೇಗೆ ಸ್ತೋತ್ರವನ್ನು 
ಮಾಡಲಿ (ಅರ್ಕಮಾ. ೭). ಸಂ.) | 

ಸ್ವಲ್ಪವಿತ್ತ (ನಾ). ಅಲ್ಪವಾದ ಐಶ್ವರ್ಯವಿರುವವನು: ರವ. .. ಮಕರದೊಳಿರೆ 
ಮೂರ್ಹಂ ಖಳಂ ಲೋಭಿ ನೀಚವ್ಮವಹಾರಂ ಸ್ವಲ್ಪವಿತ್ತಂ ಪರವಿಭವಯುತಂ 
(ಚಾತತಿ. ೧೭-೧೭). ([ಸಂ.1 

ಸ್ವಲ್ಪಾತ್ಮಜ (ನಾ). ಕಡಿಮೆ ಮಕ್ಕಳಿರುವವನು; ಮಿತಸಂತಾನಿ: ಧಾತ್ರೀತನಯಂ 

-.... ೬ ಚಾಪನಿಮೇಷಸ್ಥನಾಗಿರೆ . . . ಸ್ವಲ್ಪಾತ್ಮಜಂ (ಜಾತತಿ. ೧೭-೨೦). [ಸಂ] 

ಸ್ಪಲ್ಪು (ಗು). ೧. (ಉಕ) ಎ ಸ್ವಲ್ಪ ೧: ನಮಗೂ ಸ್ಪಲ್ಪು ಗಡ್ಡವಿದೆ (ಅಮಗಾಂ. ೭). 
(ನಾ). ೨. ಬಹಳ ಕಡಿಮೆ: ಆ ಕಾಲಕ್ಕೆ ತಿಳಿದವರೂ ಸ್ವಲ್ಪು (ವಚಶಾ. 1. 
ಪ್ರಸ್ತಾವನೆ ೫). [ಆ ಸಂ. ಸ್ವಲ್ಪ) 

ಸ್ವಶಬ್ದವಾಚೃತ್ವ (ನಾ). [ಕಾವ್ಕಮಾ। ಒಂದು ಬಗೆಯ ರಸದೋಷ: 
ಅನಪೇಕ್ಷಿತವಾದ ಸಹಾಯವು .ಅನರ್ಥಕಾರಿಯಾಗುವಂತೆ ""ಸ್ವಶಬ್ದವಾಚ್ಮತ್ವ'' ಎಂಬ 
ರಸದೋಷ ಇಲ್ಲಿ ಒದಗುತ್ತದೆ (ಭಾರಮಾ. ೩೩೨). ([ಸಂ.1 

ಸ್ವಸ್ಯ (ನಾ). ಒಡಹುಟ್ಟಿದವಳು ; ಸಹೋದರಿ. [ಸಂ.1 

ಸ್ವಸ್ತಿ (ನಾ). ೧. ಒಳ್ಳೆಯದು, ಕ್ಷೇಮ, ಕುಶಲ ಎಂಬರ್ಥದ ಒಂದು ಪದ: 
""ಒಳ್ಳಿತರಲಾದಿಯಲಿ ಪುಣ್ಮದಲಿ ಸ್ವಸ್ತಿಯೆಂದೆಂಬುದಕ್ಕುಂ'' ` (ಮಂಗರಾ. ೧೫೫-೬೮); 
ಸ್ವಸ್ಥತೆಯ ಕದಲಿಸದ ಜಗದಾಸ್ಥೆಯೊಂದು ಗುಣ ಆಸ್ಥೆಯನು ಕುಂದಿಸದ ತಾಟಸ್ಮ್ಯವೊಂದು 


ಸ್ವಸ್ತಿಕ 


ನಷ್ಟಲಾಭಂಗಳಲಿ ಲಘುಹಾಸ್ಮನಯವೊಂದು ಸೃಸ್ತಿಗಾವಶ್ಶಕವೊ (ಮಂಕುಕ. ೭೨೩). 
೨. ದೇವಸ್ಥಾನ ಮುಂತಾದ ಕಡೆಗಳಲ್ಲಿ ಹೇಳುವ ಶುಭಾಶಂಸನೆಯ 
ಮಂತ್ರ; ಶಾಂತಿಮಂತ್ರ; ಆಶೀರ್ವಚನ. ೩. ಶಾಸನ, ಪತ್ರ ಮುಂತಾದುವು 
ಗಳ ಪ್ರಾರಂಭದಲ್ಲಿ ಮಂಗಳ, ಶುಭ ಎಂಬರ್ಥದಲ್ಲಿ ಬಳಸುವ ಶಬ್ದ: 
ಸ್ವಸ್ತಿಶ್ರೀ ಮಹಾವೀರ ೫x ಆಟ್ದುಅ ತಮ್ಮಡಿಗಳ್‌ (ಎಕ. ॥, ೧೫-೧ ; ಸು. 800); ಸ್ವಸ್ತಿ 
ಸಮಸ್ತಮಂಡಳಿಕಮಸ್ತಕಪುಷ್ಪರಜಃಪಿಶಂಗಿತಾಂಫ್ರಿಸ್ತಬಕದ್ವಯಂ (ಶಾಂತಿಪು. ೧೧-೬೪). 
೫. ಪುಣ್ಮ. (ಸಂ. 

ಸ್ವಪ್ತಿಕ (ನಾ). ೧. ಮಂಗಳಕರವಾದ ಒಂದು ಬಗೆಯ ಗುರುತು,- ಲಾಂಛನ. 
೨. ವಕ್ನಃಸ್ಥಳವು ಮುಚ್ಚುವಂತೆ ಎರಡು ತೋಳುಗಳನ್ನು ಒಂದರ 
ಮೇಲೊಂದು ಬರುವಂತೆ ಇಟ್ಟುಕೊಳ್ಳುವುದು: ಮನಸಿಜನೃಪಲೀಲಾಲಾಂಛನಂ 
ಸ್ವಸ್ತಿಕಂ ಸ್ತ್ರೀಜನದೊಳೆಸೆದು ನಿಂದತ್ತು (ಆದಿಪು. ೧೧-೧೪೮); ಈ ಸ್ವಸ್ತಿಕದಿಂ ಕರ್ಪೂರ 
ಶಲಾಕೆಯಿಂ ನಯನಪುತ್ರಿಕಾಸ್ವಸ್ತಿಕಮೆನಿಸಿದುದು (ಮಲ್ಲಪು ೫-೪೨). ೩. ಹಿಟ್ಲರನ ಕಾಲದ 
ನಾಜಿಪಕ್ಷದ ಜರ್ಮನಿಯ ರಾಷ್ಟ್ರಲಾಂಛನ. ೪. ಒಂದು ವಿಶಿಷ್ಟಾಕೃತಿಯ 
ಕಟ್ಟಡ. ೫. [ವಾಸ್ತು] ಒಂದು ಬಗೆಯ ಕಟ್ಟಡನಿರ್ಮಾಣದ ರೀತಿ: 
*"ಸ್ವಸ್ತಿಕ, ವರ್ಧಮಾನ; ನಂದ್ಕಾವರ್ತಃ - ಈ ೩ ಮೊದಲಾಗುಳ್ಳುವು ಅರಮನೆಯ 
ಛಂದಂಗಳ್‌'' (ಹಲಾಯು. ೫೧-೧೫೦). ೬. [ನಾಟ್ಕ] ಮೂವತ್ತು ಬಗೆಯ 
ನೃತ್ತಹಸ್ತಗಳಲ್ಲಿ ಒಂದು: ತವೆ ಹಂಸಪಕ್ಷ ಕರಮೆರಡವೆ ಮುಂಗೈ ಮೇಲನೊಂದೆ 
ಸ್ವಸ್ತಿಕಮೆನಿಕುಂ (ಲಾಸ್ಮರಂ. ೨-೪೮). ([ಸಂ.1 

ಸ್ವಸ್ತಿಕಾಸನ (ನಾ). [ಯೋಗ] ಯೋಗಾಸನಗಳಲ್ಲಿ ಒಂದು: ಸ್ಥಿರಸುಖದಿಂ 
ನಿಶ್ಚಲಾತ್ಮಕಮಾದಾಸನದಲ್ಲಿ ಸಿದ್ಧಾಸನ ಸಿಂಹಾಸನ ಸ್ವಸ್ತಿಕಾಸನ . . . ಅರ್ಧಾಸನಾದಿ 
ಎಂಭತ್ತುನಾಲ್ಕು ಆಸನಭೇದಂಗಳು (ವಿವೇಕ. ೧೩೦); ಮುಖ್ಯವಾದ ಕೆಲವು ಆಸನಗಳು ೧. 
ಉತ್ಪಾನಾಸನೆ . . . ೬೦ ಸ್ವಸ್ತಿಕಾಸನ (ಭಾರದ. ೧೬೭). [ಸಂ.] 

ಸ್ವಸ್ತಿಕೆ (ನಾ). ಒಂದು ಬಗೆಯ ಸಸ್ಕ: "“ಚಿಲಿಕೆ ಸ್ವಸ್ತಿಕೆಯಕ್ಕು'' (ಮಂಗರಾ. 

(?/ ಸಂ. ಸ್ವಸ್ತಿಕ * ಬೆಳ್ಳುಳ್ಳಿ] 

ಸ್ವಸ್ತಿ ವಾಚನ (ನಾ). ಒಳ್ಳೆಯದಾಗಲಿ, ಶುಭವಾಗಲಿ ಎಂದು ಸಾಂಪ್ರದಾಯಿಕ 
ವಾಗಿ ಹೇಳುವ ವೇದಮಂತ್ರ : ಸುರರು ವಸುಗಳು . . . ಕಿಂಪುರುಷರೀಯಲಿ ನಿನಗೆ 
ವಿಮಳಸ್ವಸ್ತಿವಾಚನವ (ಕುವ್ಮಾಅ. ೪-೨೮) ; ಸ್ವಸ್ತಿವಾಚನಗಳನ್ನು ಹೇಳುತ್ತ ಓಲಗ 
ಶಾಲೆಯನ್ನು ಪ್ರವೇಶಿಸಿದರು (ಶಾಂತಲಾ. ೩೩). ಸಂ.) 

ಸ್ವಸ್ತ್ಯಯನ (ನಾ). ಪ್ರಯಾಣದಲ್ಲಿ ಮಂಗಳವಾಗಲಿ, ಶುಭವಾಗಲಿ ಎಂದು 
ಸಾಂಪ್ರದಾಯಿಕವಾಗಿ ಹೇಳುವುದು: ಚಂದದಿಂದೆನಗೆ ಸ್ವಸ್ತ 
ಬೇಗಲಪ್ಪಣೆಯನೀಯೆ (ವೆಂಕಾರಾ. ೨-೯-೩೮): ತಾರೆ ಸ್ವಸ್ತ ಯನವನ್ನು ಹೇಳಿದ ಬಗ್ಗೆ 
ರಾಮಾಯಣದಲ್ಲಿ ಉಲ್ಲೇಖವಿದೆ (ಕರ್ನಾ. ೩). (ಸಂ.] 

ಸ್ವಸ್ಥ (ನಾ). ೧. ಚೆನ್ನಾಗಿರುವುದು; ಕ್ಷೇಮ; ಆರೋಗ್ಯ: ಯಾಕೋ ನನ್ನ 
ಮೈಯಲ್ಲಿ ಸ್ವಸ್ತವಿಲ್ಲ (ಮುಂಬಯಿ. ೪-೭೬). ೨. (ಆಲಂ) ಯೋಗ್ಯವಾದುದು; 
ಸರಿಯಾದುದು; ಚೆನ್ನಾದುದು: ಮಣ್ಣೂ ನೀರು ಸ್ವಸ್ತವಾಗಿ ಮೃತ್ತಿಕೆ... 
ತೋಜ್‌ಬರುವಂತೆ (ಮೋಳಿಮಾ. ೧೯೮-೭೪೦); ಉಳಿದ ವಿಪ್ರಸಂದೋಹಕುಂ ಗೋದಾನ 
ಭೂದಾನವ ಸ್ವಸ್ಮದಿಂ ಕೈಗೈದ್ದು (ವಂಕಾರಾ. ೧-೨೪-೩೨). ೩. ಕ್ಲೇಮವಾಗಿರು 
ವವನು; ಆರೋಗ್ಯದಿಂದಿರುವವನು. ೪. [ನಾಟ್ಕ] ಒಂದು ಬಗೆಯ 
ಆಸನಭಂಗಿ: ಸ್ವಸ್ಥ ಮಂದಾಲಸ . . . ವಿಮುಕ್ತ ಈ ಒಂಬತ್ತು ಕುಳ್ಳಿರ್ದ ಸ್ವಾನಕಂಗಳ್‌ 
(ಲಾಸ್ಕರಂ. ೭-೧೨ ವ). 

ಸ್ವಸ್ಥವಾಗಿರು ನ ೧. ಆರೋಗ್ಯವಾಗಿರು; ಕ್ಷೇಮದಿಂದಿರು: ಅವರು ಈಗ 

ಸ್ವಸ್ತವಾಗಿದ್ದಾರೆ (ರೂಢಿ). ೨. (ಆಲಂ) ಸುಮ್ಮನಿರು; ತೆಪ್ಪಗಿರು: ನೀನು 
ಸ್ವಸ್ತವಾಗಿದ್ದರೆ ಯಾವ ತೊಂದರೆಯೂ ಬರುವುದಿಲ್ಲ (ರೂಢಿ). [ಸಂ.] 

ಸ್ವಸ್ಥತೆ (ನಾ). ಸ್ವರ್ಗವಾಸಿತ್ವ; ಸ್ವರ್ಗವಾಸ: ಸ್ವಸ್ಥ ತಾಗತಿ ಮುಕ್ತರಾದವರೊಳಲ್ಲದಾ 
ನಾಡೊಳಿಲ್ಲ (ಹಚಕಾ. ೨-೧೧). [೫ಂ. ಸ್ವಸ್ಥತಾ। 


೪೪ ೪೩೬). 


ಸ್ವಸ್ಥಾನ (ನಾ). ೧. ತನ್ನ ಜಾಗ; ಸ್ವಂತ ಸ್ಥಳ: ಅವರು ಸ್ವಸ್ತಾನದಲ್ಲಿದ್ದಾರೆ | 


೮೭೮೬ 


ಯನಗಳನುಂ ಮಾಡಿ | 30 


45 


ಸ್ವಾಗತಿಸು 


ರೂಢಿ). ೨. [ಜೈನ] ಜೀವಿಯ ಮೂರು ಅವಸ್ಥೆಗಳಲ್ಲಿ ಒಂದು: ನಿರವಶೇಷ 
ಮೋಹೋಪಶಮೋದ್ದ್ಧೂತ ಯಥಾಖ್ಕಾತಚಾರಿತ್ರಸಂಪನ್ನನಂತರ್ಮುಹೂರ್ತದಿಂ 
ಸೃಸ್ಮಾನಸ್ಥಿತನಾಗಿ (ಆದಿಪು. ೬-೩೩ ವ). ([ಸಂ.) 

ಸ್ವಸ್ತೀಯ (ನಾ). ೧. ಒಡಹುಟ್ಟಿದವಳ ಮಗ; ಸೋದರಳಿಯ: ""ಸೃಸ್ರೀಯಃ, 

5 | ಚಾಮೇಯಃ, ಭಾಗಿನೇಯಃ - ಈ ೩ ಒಡಹುಟ್ಟಿದವಳ ಮಗಂ'' (ಹಲಾಯು. ಆ೪-ಟರು). 
೨. ಹೆಂಡತಿಯ ಅಣ್ಣ ಅಥವಾ ತಮ್ಮ; ಭಾವಮೈದುನ. ೩. ಮಗಳ ಗಂಡ; 
ಅಳಿಯ. ೪. ತಿಳಿಯದಿರುವಿಕೆ ; ಅಜ್ಜತೆ. ೫. ಮೋಕ್ಷ : ""ಅಜ್ಞತೆ ವಿಮೋಹಂ 
ಮುಕ್ತಿ ಜಾಮಾತೃ ಭಕ್ತಿರಸಂ 'ಸ್ಮಾಲಕ ಮೂರ್ಛೆಯೆಂಬಿನಿತುಂ ಸ್ವಸ್ರೀಯಾಭಿಧಾನಂ'' 
(ನಾನಾರ. ೧೨೫). [ಸಂ.) 

10 | ಸ್ವಹಸ್ತ (ನಾ). ೧. ತನ್ನ ಕೈ; ಸ್ವಂತಹಸ್ತ. ೨. ಸ್ಪಹಸ್ತಾಕ್ಸರ; ಸಹಿ; ರುಜು: 
ಯಾ ಧಂರ್ಮಕ್ಕೆ ಆರೊಬ್ಬರು ತಪಿದರೂ ಕಾಶಿಯಲಿ ಕಪಿಲೆಯ ಕೊಂದ ಪಾಪದಲಿ 
ಹೋಹರು ಸ್ವಹಸ್ತಗಳ ಒಪ್ಪ (ಎಕ. ೩(5). ಕೋಲಾರ. ೨೯೮-೧೩; 1419). [ಸಂ.) 

ಸ್ವಹಸ್ತಾಕ್ಷರ (ನಾ). ರುಜು; ಒಪ್ಪ: ನೆಪಮಾತ್ರಕ್ಕೆ ಒಂದು ಪತ್ರಿಕೆಯನ್ನು ಬರೆದು 
ಸ್ವಹಸ್ತಾಕ್ಷರವನ್ನು ಹಾಕಿಕೊಡಬೇಕೆಂದು ಕೇಳಿದನು (825. ೫). [ಸಂ.] 

15 | ಸ್ವಹಿತ (ನಾ). ತನ್ನ ಶ್ರೇಯಸ್ಸು; ಸ್ವಂತಲಾಭ: ರೈತರ ಅವನತಿಯ ಮೂಲಕ 
ಸ್ವಹಿತವನ್ನು ಸಾಧಿಸಿಕೊಳ್ಳುವುದೇ ಮಾಲೀಕರ ಸ್ವಧರ್ಮವಾಗಿತ್ತೆಂಬುದನ್ನು ಅವರು . . . 
ಅನುಭವದಿಂದ ಮನಗಂಡಿದ್ದರು (ಪುನರು. ೨೯೬೩). (ಸಂ.] 

ಸ್ವಾಂಗ (ನಾ). ತನ್ನ ಸ್ವಂತ ಅವಯವ; ತನ್ನದೇ ಆದ ಅಂಗಾಂಗ: ಕಂಪಿನಿಂ 
ವರ್ಣದಿಂ ಸ್ವಾಂಗಮಿಂತಿಹುದೆಂದು ಪೆಂಪಿನಿಂ ತೋರ್ವಂತೆ ಜನರ್ಗೆ (ಜ್ಞಾನಚ. ೩೮-೧೨೯). 

ಸ್ವಾಂಗಸ್ಪೃಷ್ಟಕಸಹಿತಂ ಎ ತನ್ನ ಕೈಮುಟ್ಟ; ತನ್ನ ಕೈಯಾರೆ; ಸ್ಪಹಸ್ತದಿಂದ: 
ಶ್ರೀಸಾಹಸಾಂಕನಜಿತಂಗಿತ್ತಂ ಮಹಿಪಂ ಸ್ವಾಂಗಸ್ಪ ೃಷ್ಟಕಸಹಿತಂ ಮಣಿಕನಕವಸ್ತು 
ವಾಹನಚಯಮಂ (ಪಂಚತಂ. ೧೯೭-೧೭). [ಸಂ.] 

ಸ್ವಾಂತ (ಗು). ೧. ಶಬ್ದಮಾಡಿದ. (ನಾ). ೨. ತನ್ನ ಅಂತ್ಯ, - ಸಾವು. 
೩. ಗವಿ; ಗುಹೆ. ೪. ಮನಸ್ಸು; ಅಂತರಂಗ: ಆ ಪರ್ವತದೊಳಿರ್ದ ಶಾರ್ದೂಲಂ 

25, ಜಾತಿಸ್ಮರನಾಗಿ . . . ಉಪಶಾಂತಸ್ವಾಂತನಿರ್ದುದೆಂಬುದಂ ತನ್ಮುನೀಂದ್ರರವಧಿ 

ಚ್ಞಾನದಿಂದಟ್‌ದು (ಆದಿಪು. ೫-೧೧ ವ); ಕಂತು ಕಳಂಬ ಕದಂಬಂ ಸ್ವಾಂತವನೊಳ 

| 

| 

| 


20 


ಪೊಕ್ಕುದಂದು ಯತಿಪುಂಗವರಾ (ಹಮ್ಮಾರ. ೬-೨೫). ಸಂ.) 
ಸ್ವಾಗತ (ನಾ). ೧. ಸುಖವಾಗಿ ಬರುವುದು; ಸುಖಾಗಮನ; ॥ ಬಂಧುಮಿತ್ರರನ್ನು 
ಆದರದಿಂದ ಬರಮಾಡಿಕೊಳ್ಳುವಾಗ ಸಾಮಾನ್ಯವಾಗಿ ಹೇಳುವ ಮಾತು: 
ನಂದಂ ನುಡಿದಂ ಸ್ವಾಗತಮೆ ಸುಖಮೆ ಭವದೀಯಾಗಮದಿಂ ಸುದಿನಮಾದುದಿಂದಿನ ದಿವಸಂ 
(ಜಗವ. ೫-೮೨); ಪಾಳೆಯದ ಹೆಬ್ಬಾಗಿಲಲಿ ತನ್ನನಿದಿರ್ಗೊಂಡು ಸಂತೋಷದಿಂ 
ಸ್ವಾಗತವನಿತ್ತು ವಂದಿಸಿದ ಸಾಮಂತ ಸೇನಾನಿ ಮನ್ನೆಯರ ಮನ್ನಿಸುತೆ (ಚಿತ್ರಾಂಗ. 
೧೮-೪೮೦). ೨. [ಛಂದ] ಅಕ್ಷರ ಛಂದಸ್ಸಿನಲ್ಲಿ ಪ್ರಸಿದ್ಧವಾದ ಇಪ್ಪತ್ತಾರು 
ಛಂದಸ್ಸುಗಳಲ್ಲಿ, ಪಾದವೊಂದಕ್ಕೆ ಹನ್ನೊಂದು ಅಕ್ಷರಗಳಿರುವ "ತ್ರಿಷ್ಟುಪ್‌' 
35 | ಛಂದಸ್ಸಿನ ಒಂದು ವೃತ್ತ: ಏಗಳುಂ ಯತಿ ದಿಶಾಗಜದೊಳ್ನಿಂದಾಗಳಗ್ನಿ ದಿವಿಜೇಂದು 
ಹರರ್ಸಂಯೋಗಮಾಗಿರೆ . . . 
ಗುರುಯುಗ್ಮಂ (ಕೈಪಿಡಿ. ಆ೦). 
ಸ್ವಾಗತ ಹೇಳು ಎ ಸುಖಾಗಮನವನ್ನು ಬಯಸು: ಅವನು ಅವರಿಗೆ ಸ್ವಾಗತ 
ಹೇಳಿ ಅವರನ್ನು ಅರ್ಫ್ಯಪಾದ್ಮಮಧುಪರ್ಕಾದಿಗಳಿಂದ ಸತ್ಕರಿಸಿದನು (ವಚಭಾ. ೭ರ). (ಸಂ.] 
40 | ಸ್ವಾಗತವಚನ (ನಾ). ಸುಖಾಗಮನವನ್ನು ಕೋರಿ ಹೇಳುವ ಮಾತು; ಕುಶಲ 
ಪ್ರಶ್ನೆ: ಭದ್ರಾಸನದೊಳ್‌ ಕುಳ್ಳಿರ್ದು ಸ್ವಾಗತವಚನಪುರಸ್ಸರಂ ಸಂಭಾಷಣಪ್ರಸ್ತಾವ 
ದೊಳ್‌ ವಸ್ತುವಿಚಾರಂ ಪುಟ್ಟೆ (ಶಾಂತಿಪ. ೮-೧೨೬ ವ). (ಸಂ.] 
ಸ್ವಾಗತಿಸು (ಕ್ರಿ). ಆದರದಿಂದ ಬರಮಾಡಿಕೊಳ್ಳು; ಸುಖಾಗಮನವನ್ನು 
ಬಯಸು: ಅವರನ್ನು ಸ್ವಾಗತಿಸಲು ಮಕ್ಕಳ ತಂಡಮೊಂದು ಸಿದ್ದ ವಾಗಿತ್ತು 
(ಕಂಬಹು. ೧೨೫); ಇಲ್ಲಿಂದ ಇವರುಗಳನ್ನೆಲ್ಲ ಸ್ವಾಗತಿಸಿ ಕರೆದುಕೊಂಡು ಹೋಗುವುದು 
(ಸ್ವಾಗತ 4 - ಇಸ್ಮು] 


ಸ್ವಾಗತಂ (ಛಂದೋಂಬು. ೨-೧೧೯); ಸ್ವಾಗತಂ ರನಭಮುಂ 


(ಮೂಲಾನ. ೧೨೨). 


ಸ್ವಾಚ್ಚಂದ್ಯ 


ಸ್ವಾಚ್ಛಿಂದ್ಯ (ನಾ). ತನ್ನ ಮನ ಬಂದಂತೆ ನಡೆಯುವ ಸ್ವಾತಂತ್ರ್ಯ; ಸ್ಪೈರವರ್ತನೆ: 
ಆ ವಿಶ್ವರೂಪಸಂದರ್ಶನದಿ ಹೊಂದಿಹುವು ಜೀವ ನಿರ್ಜೀವಗಳು, ಕ್ರಮಯದೃಚ್ಛೆಗಳು | 
ಆವಶ್ನ ವಶ್ಮ; ಸ್ವಾಚ್ಛಂದ್ಧ ನಿರ್ಬಂಧಗಳು ಕೈವಲ್ಮದೃಷ್ಟಿಯದು (ಮಂಕುಕ. ೬೩೨೨); 
ಬೇಜವಾಬ್ದಾರಿಯ ದೊರೆಗಳಲ್ಲಿ ಸಹಜವಾಗಿ ಕಂಡುಬರುವ ಸ್ವಾಚ್ಛೆಂದ್ಮದ 
ಸ್ವೇಚ್ಛಾಚಾರದ ಕುತ್ತ ಅವನಿಗೂ ಅಂಟಿಕೊಂಡಿತು (ಬದ್ಧಪ್ರ. 3, ಪೀಠಿಕೆ). [ಸಂ] | 5 
ಸ್ವಾತಂತ್ರ್ಯ (ನಾ). (ವ್ಯಕ್ತಿ, ಸಮುದಾಯ, ದೇಶ ಮುಂತಾದ ಸಂದರ್ಭಗಳಲ್ಲಿ ) 
ಪರಾಧೀನತೆ ಇಲ್ಲದಿರುವಿಕೆ; ತನ್ನ ಇಚ್ಛಾನುಸಾರವಾಗಿ ನಡೆದುಕೊಳ್ಳುವ 
ಅಧಿಕಾರ; 
ತಿಳಿದು ಆಚರಿಸದೆ ಹೋದರೆ ಪುರುಷನಿಗಾದರೂ ಸ್ವಾತಂತ್ರ್ಯವಿದ್ದೇನು ಪ್ರಯೋಜನ? 
(ಕರ್ನಾಕ. ೨೦೧). ' [ಸಂ.) 
ತಂತ್ರ್ಯಸಂಗ್ರಾಮ (ನಾ). (ದೇಶದ) ಬಿಡುಗಡೆಗಾಗಿ ನಡೆಸುವ ಹೋರಾಟ: 
ಸ್ವಾತಂತ್ರ್ಯಸಂಗ್ರಾಮವಾರಂಭವಾಯಿತು (ಇಂಚಾಪ. ೩೮-೭೯). [ಸಂ.] 
ಸ್ವಾತಿ (ನಾ). ೧. [ಜ್ಕೋತಿ] ಇಪ್ಪತ್ತೇಳುನಕ್ಷತ್ರಗಳಲ್ಲಿ ಒಂದು ಮತ್ತು ಆ 
ನಕ್ಷತ್ರದಲ್ಲಿ ಬರುವ ಮಳೆ: ಅದು ಸ್ವಾತಿಗಲ್ಲದೆ ಬಾಯ್ಲೆ್‌ಯದು ಕೇಳು ಕೇಳಾ 
ತಂದೆ ಎಲ್ಲವಕ್ಕೆ ಬಾಯ ಬಿಟ್ಟರೆ ತಾನೆಲ್ಲಿಯ ಮುತ್ತಪ್ಪುದೋ (ಬಸವ. ೮೦೯); ಸ್ವಾತಿಯೆ 
ಬರ್ಪವೊಲ್‌ ಮದನಮಂಜರಿ ಬಂದು . . . ಕಥಾಂಗಗಾಂಗಜಲವರ್ಷಮನಾಗಿಸೆ 
(ಅನಂಪು. ೪-೫೮); ತಾರೆಗಳ ಮೊತ್ತವಿಪ್ಪತ್ತೇಳೆಆೊಳಗೆಯು ಹಸ್ತ ಮೃಗಶಿರೆ ಸ್ವಾತಿ ರೋಹಿಣಿ 
ಶುಭವು (ಗಗತಾ. ೪-೬೮). ೨. [ಜೈನ] ಶರೀರಾಕೃತಿಗೆ ಕಾರಣವಾದ | 
ನಾಮಕರ್ಮದ ಸಮಚತುರಸ್ರ, ನೃಗ್ರೋಧಪರಿಮಂಡಲ, ಸ್ವಾತಿ, ಕುಬ್ಜ, 
ವಾಮನ ಮತ್ತು ಹುಂಡ ಎಂಬ ಆರು ಬಗೆಗಳಲ್ಲಿ ಒಂದು; ಕೆಳಗೆ 
ದಪ್ಪವಾಗಿಯೂ ಮೇಲೆ ತೆಳುವಾಗಿಯೂ ಇರುವ ದೇಹರಚನೆಯನ್ನುಂಟು 
ಮಾಡುವ ನಾಮಕರ್ಮ : ಹುತ್ತಿನಂತೆ ಕೆಳಗಗಲಿತ್ತಾಗಿ ಮೇಗಸಿದಪ್ಪುದು ಸ್ವಾತಿ 
ಸಮಚತುರಸ್ರಸಂಸ್ತಾನನಾಮಕರ್ಮಮೆಂಬುದುಂ ನೃಗ್ರೋಧಪರಿ 
ಪಂಡಲ ಸ್ವಾತಿ ಕುಬ್ಬ ವಾಮನ ಹುಂಡಶರೀರಸಂಸ್ಥಾನನಾಮ ಕರ್ಮಮೆಂದಿಂತುಂ 
ಶರೀರಾಂಗೋಪಾಂಗಕರ್ಮಂ (ಗೂಮ್ಮಸಾ. ೪-೧). 
ಸ್ವಾತಿಯುದಕ ಎ ಸ್ವಾತಿಮಳೆಯ ನೀರು; ೫ ಸ್ವಾತಿಮಳೆಯ ಹನಿಯನ್ನು 
ಸಿಪ್ಪು ಹಿಡಿದುಕೊಂಡರೆ ಅದು ಮುತ್ತಾಗುವುದೆಂಬ ನಂಬಿಕೆಯಿದೆ: 
ಸ್ವಾತಿಯುದಕದೊಳಾದ ಮೌಕ್ತಿಕವ್ರಾತಕಯ್ಮನೆ ಚಿಪ್ಪು (ಕುವ್ಮಾಕ. ೮-೩). ([ಸಂ.) 
ಸ್ವಾತಿಬಿಂದು (ನಾ). ಸ್ವಾತಿಮಳೆಯ ಹನಿ: ಸ್ವಾತಿಬಿಂದುವಿಂದೊಗೆದ ಮುತ್ತಿಂಗೆ 
: ತಿಗಮೊಗವಾವುದೆಂದೆಣಿಪರೇ (ಸವಮ. ೧-೧೬). [ಸಂ.1 ೫ 
ಸ್ವಾತಿಮಳೆ (ನಾ). ಸ್ವಾತಿನಕ್ಟತ್ರದಲ್ಲಿ ಬರುವ ಮಳೆ: ಸ್ವಾತಿಮಳೆಯ ನೀರು 


(ತಸೂಪೃ. ೨೫೬); 


257 


ಬೀಳುವುರಿಂದ ಚಿಪ್ಪು ಮುತ್ತಾಗುವುದೆಂಬ ನಂಬಿಕೆಯಿದೆ (ಟೂಢಿ). 
[ಸ್ವಾತಿ *- ಮಳೆ (ಆ ಮಟ) 
ಸ್ವಾತಿವರುಷ (ನಾ). ಇ ಸ್ವಾತಿಮಳೆ : ಧರೆಯೊಳೆಲ್ಲಂ ಸ್ವಾತಿವರುಷಂ ಸುರಿಯಲೆಂತಹ 
- ಹನಿಗಳಿಗೆ ಏ ಸರಿಯೊಳಂ ಕಲ"ಗೊಳ್ಳದಂತಾಗಿದಆ ಪರಿ ಬೇಟ್‌' ನಿರುತವದಟ್‌ಂ | 5 

ಪ್ರಾಣಪದವಾದಿರವಿಗಲ್ಲದೆ ಬಾಯಿದೆಆ್‌ಯದು ಕರಮೆಸೆವ ಸಿಂಪೊಂದು ನೆನೆವುತ 
ಮಿಹುದು ಮಳೆಗಳಿಗೆ (ಬಸಪ ೫೧-೨೪). . [ಆ ಸಂ. ಸ್ವಾತಿನರ್ಷ] 

ಸ್ವಾತಿವರ್ಷ (ನಾ). ಎ ಸ್ವಾತಿಮಳೆ: ಬಹುಗುಣಿತ ಜನಗಣದ ಸಂಸ್ತುತಿಯ 
ಧವಳಧಾರಾಸ್ವಾತಿವರ್ಷಕ್ಕೆ ಬಾಯ್ದೆರೆಯುತೆನ್ನ ಹೃದಯದ ಭಕ್ತಿಶುಕ್ತಿಯಲಿ ಮುತ್ತುಗಳ 
ರಚಿಸಿ (ಆತ್ರಾಂಗ. ೩೭-೧೦೧೨). [ಸಂ.) . “ 40 

ಸ್ವಾತ್ಮವಿಚಾರ (ನಾ). ತನ್ನ ಅಂತರಂಗದ ಬಗೆಗಿನ ಯೋಚನೆ; ಆತ್ಮಜ್ಞಾನದ | 
ಯೋಚನೆ: ಸ್ವಾತ್ಮವಿಃತಾರಕಲ್ಪಮತಿಯಾವರ್‌ ಧರ್ಮಮಂ ಪಾಲಿಸರ್‌ ಯುಗಧರ್ಮಂ | 
ನರರ್ಗಪ್ಪುದ್ಕೆ (ಸೋನೆಸಶ. ೪೬). [೫೦.] 

ಸ್ವಾತ್ಮವಿಮರ್ಶೆ (ನಾ). ತನ್ನನ್ನು ತಾನೆ ಪರೀಕ್ಷಿಸಿಕೊಳ್ಳುವುದು; ಆತ್ಮವಿಮರ್ಶೆ: 
ಶಾಸ್ತಾಭ್ಮಾಸಘ ಸ್ವಾಧ್ಯಾಯ. ಇದು ಹಿರಿಯ ಜ್ಞಾನಿಗಳ ಅನುಭವವನ್ನೂ, ಸ್ವಾತ್ಮವಿಮರ್ಶೆ 
ಯನ್ನೂ ತಿಳಿಯಪಡಿಸುತ್ತದೆ (ಭಾರದ. ೨೬೩ [ಸಂ. ಸ್ವಾತ್ಮವಿಮರ್ಶ) 


45 


೮೭೮೭ 


ಸ್ವತಂತ್ರತೆ: ಸ್ಟಾತಂತ್ರದ ಅರ್ಥ ಹಾಗೂ ಪ್ರಯೋಜನವನ್ನು | 
i 


ಸ್ವಾದುರಸೆ (ನಾ). ೧. ಒಂದು ಬಗೆಯ ಔಷಧೀಸ 


ಸ್ವಾದಿ (ನಾ). ದ್ರಾಕ್ಷೆ: 


ಸ್ವಾಧಿಕಾರ 


ಸ್ವಾದ (ನಾ). ೧. ತಿನ್ನುವ ಅಥವಾ ಕುಡಿಯುವ ಮೂಲಕ ಆಹಾರವನ್ನು 


ರುಚಿನೋಡುವುದು; ಆಸ್ವಾದಿಸುವುದು. ೨. ರುಚಿ; ಸವಿ: ಕಪ್ಪುರವು 
ಬೆಳ್ಳಗಿರುತ್ತದೆ . . . ಆದರೆ ಸ್ವಾದ ಮಾತ್ರ ಕಹಿ ಇರುವುದು (ಮುಂಬಯಿ. ೪-೭೨). 
೩. ಸ್ವಾರಸ್ಯ: ಈ ಚೇಷ್ಟೆಗಳ ಸ್ವಾದವನ್ನೂ ಪೂರ್ತಿ ಸವಿದಂತಾಗಲಿಕ್ಕಿಲ್ಲ 
(ತಿಂಮತ. ೮). ೪. ಮೆಚ್ಚಿಕೆ; ಇಷ್ಟಪಡುವಿಕೆ. ೫. ರುಚಿಗೊಳಿಸುವಿಕೆ; ಸವಿ 
ಗೊಳಿಸುವಿಕೆ. ೬. [ಕಾವ್ಯಮಾ] ಕಾವ್ಯದ ರಸ: ಸ್ಟಾದವು ಬೌದ್ಧಿಕವಾಗಿಯೂ 
ಭಾವನಾತ್ಮಕವಾಗಿಯೂ ಎಂದು ಎರಡು ವಿಧ . . . ಕವಿಕಾವ್ಯಪ್ರಶಂಸೆಯು ಈ ಎರಡೂ 
ಪ್ರಕಾರದ ಸ್ವಾದಗೆಳನ್ನೊಳಗೊಂಡಿರುವುದು (ಸಾಹಿಸ. ೧೬೮). (ಸಂ.] 


ಸ್ವಾದನೀಯ (ಗು). ೧. ಸವಿಯನ್ನು ಒದಗಿಸುವ; ರುಚಿಕರವಾದ. (ನಾ). 


೨. ರುಚಿಕರವಾದುದು : ದಳತ್ಪುಷ್ಟತತಿ ಘ್ರಾಣೀಯಮುದ್ಯತೃ್ಫಲರಸವಿಸರಸ್ವಾದನೀಯಂ 
. ಸತತಂ ಪೌರರ್ಗೆ ಪಂಚೇಂದ್ರಿಯಸುಖದೊದವಂ ನಂದನಂ ಮಾಲ್ಬುದೆಂದುಂ 


(ಚಂದ್ರಪು. ೧-೧೧೨). (ಸಂ.) 


ಸ್ವಾದಿಷ್ಠ (ಗು). ತುಂಬ ಸವಿಯಾದ; ಅತ್ಯಂತ ಮಧುರವಾದ: ಮನಂ ಸಂದ 


ಬೇವಸವ ಬಗೆತಂದೊರೆವುವೆಮ್ಮ ಸ್ವಾದಿಷ್ಠಗೀತಂ (ಗಿಳಿವಿಂ. ೮-೧೫). ([ಸಂ.) 


15 | ಸ್ವಾದಿಸು (ಕ್ರಿ). ೧. ಸೇವಿಸು; ಅನುಭೋಗಿಸು : ಇಷ್ಟೊಂದು ದಿನ ಪರಿತಪಿಸಿ ಸಿಕ್ಕ 


ಶ್ರೇಷ್ಠಫಲವೆಂದು ಅದನ್ನು ಸ್ವಾದಿಸಿದರು (ಅಪನಾ. ೮೬). ೨. (ಸೌಂದರ್ಯವನ್ನು) 

ಅನುಭವಿಸು; ಆನಂದಿಸು: ಕಮಲೋದರನ ಸಂಪನ್ನ ಸರಸಸಿತಾನನಾಬ್ದವನು 

ಸ್ವಾದಿಸುತ ಕಂಗಳಲಿ ಸಲೆ ತತ್ಪಾದ ಪರಿಚರಿಯೆಯಲಿ (ನಿಭಾಗ. ೧೦-೧೦೩-೨೩). 
(ಸ್ವಾದನ್ಮ 1 - ಇಸ್ಬು] 


20| ಸ್ವಾದು (ಗು). ೧. ಸವಿಯಾದ; ರುಚಿಕಟ್ಟಾದ. ೨. ಪ್ರಿಯವಾದ; ಇಷ್ಟವಾದ. 


೩. ಚೆಲುವಾದ; ಮನೋಹರವಾದ. (ವಾ). ೪. ರುಚಿ; ಸವಿ. ೫. ಚೆಲುವು; 

ಸೌಂದರ್ಯ. ೬. ದ್ರಾಕ್ಷೆ. ೭. ರುಚಿಯಾದ ಆಹಾರ: ಅಮೃತಕಲ್ಪಮೆಂಬ 

ಸ್ವಾದುವುಂ ಅಮೃತಮೆಂಬ ಪಾನಮುಂ (ಆಜಪು ೧೦-೧ ವು. ಆ. ಸವಿಯಾದುದು; 

ಸಿಹಿಯಾದುದು ; ಚಿಗುರೆಂದುಂ ಮೆಲೆ ಬೇವು ಸ್ವಾದುವಹುದೇ (ಸೋಮೇಶ. ೪೧). 

೯. ಸಕ್ಕರೆ ಜೋನಿ; ಕಾಂಕಬಿ. ೧೦. ಒಂದು ಬಗೆಯ ಸುಗಂಧದ್ರವ್ಯ. 
[ಸಂ.) 


ಸ್ವಾದುಕಂಟಕ (ನಾ). ೧. ನಾಯಿಬೇಲ; ಹಲುಮಾಣಿಕಮರ : ""ಸ್ವಾದುಕಂಟಕಃ. 


ವಿಕಂಕತಃ, ಸ್ರುವಾವೃಕ್ಷಃ, ಗ್ರಂಥಿಲಃ, ವ್ಮಾಘ್ರಪಾತ್‌ - ೫ ಹಲುಮಾಣಿಕ ಮರದ ಹೆಸರು, 
ನಾಯಿಬೇಲ, ಹುಳಿಬೇಲ'' (ಸಿದ್ಧಾಂತಿ. ೧೨೦). ೨. ಒ೦ದು ಬಗೆಯ ಮುಳ್ಳುಗಿಡ; 
ನೆಗ್ಗಿಲು: ""ಪಲಂಕಷಾ, ಇಕ್ಟುಗಂಧಾ, ಶ್ವದಂಷ್ರಾ, ಸ್ವಾದುಕಂಟಕಃ, ಗೋಕ್ಷುರಕಃ. 
ವನಶೃಂಗಾಟಃ - ೭ ಪಲ್ಲೇರುಗಿಡದ ಹೆಸರುಗಳು, ನೆಗ್ಗುಲು ಹೆಸರುಗಳು'' 


(ಸಿದ್ಧಾಂತಿ. ೧೩೪). . [ಸಂ.] 


ಸ್ವಾದುಪನಸ (ನಾ). ಒಂದು ಬಗೆಯ ರುಚಿಕರವಾದ ಹಲಸು; ಬಕ್ಕೆಹಲಸು: 


""ಸ್ವಾದುಪನಸಕ್ಕೆ ಪೆಸರೊಂದುವುದು ಬಕ್ಕೆವಲಸೆಂದು'' (ಶಬ್ದಮಂ. ೨೭). 
ಎ (ಸ್ವಾದು 4 ಪನಸ (« ಪಲಸು)] 

ಸ್ಮ; ಕಾಕೋಳಿಸೊಪು, : 
""ವಾಯಸೊಲೀ, ಸ್ವಾದುರಸಾ. ವಯಸ್ಸಾ - ೩ ಕಾಕೋಳೀಸೊಪು , ಗೊರಿಮಿಡಿ'' 
(ಸಿದ್ಧಾಂತಿ. ೧೪೫). ೨. ಕಳ್ಳು; ಮದ್ಮ: "ಮಧು, ಆಸವಃ . . . ಕಾದಂಬರೀ, 
ಈ ೨೪ ಕಳ್ಳು'' (ಹಲಾಯು. ೫೫-೧೭೪). ೩. ಶತಾವರೀಬಳ್ಳಿ. 
(ಸಂ. ಸ್ವಾದುರೆಸಾ। 

"“ಮೃದ್ವೀಕಾ, ಗೋಸ್ತನೀ, ದ್ರಾಕ್ಷಾ, ಸ್ವಾದ್ವೀ, ಮಧುರಸಾ - 
೫ ದ್ರಾಕ್ಷೆ ಪೆಸರುಗಳು'' (ಸಿದ್ಧಾಂತಿ. ೧೩೬). 


ಸ್ವಾದುರಸಾ . . . 
೪. ದ್ರಾಕ್ಷೆ. 


[ಸಂ. ಸ್ವಾದ್ವೀ) 


ಸ್ವಾಧಿಕಾರ (ನಾ). ೧. ತನ್ನ ಸ್ವಂತ ಕರ್ತವ್ಯ; ಸ್ವಂತದ ಕೆಲಸ. ೨. ಸ್ವತಂತ್ರ 


ವಾಗಿ ವ್ಯವಹರಿಸುವ ಅಧಿಕಾರ; ಸ್ವಾಧಿಪತ್ಕ : ರಾಜಕೀಯದಲ್ಲಿ ವಿಕ್ಟೋರಿಯ 
ಪ್ರಾಂತ್ಕ ನ್ಯೂಸೌತ್‌ವೇಲ್ಸ್‌ನಿಂದ ಬೇರ್ಪಟ್ಟು ಎರಡೂ ರಾಜ್ಯಗಳಿಗೆ ಸ್ವಾಧಿಕಾರ ಸಿಕ್ಕಿತು 
(ಕವಿರೋ. 11, ೧೧೭). [ಸಂ.] 


ಸ್ವಾಧಿಪತ್ಯ 


ಸ್ವಾಧಿಪತ್ಯ (ನಾ). ತನ್ನದೇ ಆದ ಅಧಿಕಾರ; ತನ್ನ ಪರಮಾಧಿಕಾರ: 
ಸಂಪೂರ್ಣ ಸ್ವಾಧಿಪತ್ಕವನ್ನು ಬೇಡುವ ಗಂಡನೆಂಬ ಅಭಿಮಾನ . . . ಹೃದಯವನ್ನು 
ಹಿಮ್ಮೆಟ್ಟುತ್ತಿತ್ತು (ಕಮನೆ. ೪೮). [ಸಂ.) 

ಸ್ವಾಧಿಷ್ಠಾನ (ನಾ). [ಯೋಗ] ಶರೀರದಲ್ಲಿರುವ ಷಟ್ಟಕ್ರಗಳಲ್ಲಿ ಎರಡನೆಯದು: 
ಎನ್ನ ಸ್ವಾಧಿಷ್ಠಾನದಲ್ಲಿ ಎಪ್ಪತ್ತುಕೋಟಿ ಸೂರ್ಯಚಂದ್ರಾಗ್ನಿಪ್ರಕಾಶವನೊಳಕೊಂಡು 
ಬೆಳಗುತಿರ್ಪಿರಯ್ಕ ನೀವು (ವಚಸಂ. ೪೦೧-೩೯): ಯೋಗೀಶ್ವರರ ಧ್ಯಾನೆಯೋಗಕ್ಕೆ 
ಸ್ಮಾನಂಗಳಾವವೆನೆ ಆಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧಿ ಆಜ್ಜೇಯ 
(ಅಖಂಡೇ. ೨೧೯-೬೦). [ಸಂ.] 

ಸ್ವಾಧೀನ (ಗು). ೧. ಸ್ವತಂತ್ರವಾದ; ನಿರ್ಬಂಧರಹಿತವಾದ. ೨. ತನ್ನ 
ವಶದಲ್ಲಿರುವ; ತನ್ನ ಕೈವಶವಾದ. (ನಾ). ೩. ಹತೋಟಿ; ಅಂಕೆ; ವಶ: 
ನಜರ್ಕನ ಕೈಕಾಲು ಸ್ವಾಧೀನಕ್ಕೆ ಬರಲಿಲ್ಲ (ಮಲೆನಾ. ೨೦೭); ಸಿದ್ದಪುರುಷರಿಗೆ 
ಕ್ಷೇಮವೆಂಬುದು ಸ್ವಾಧೀನವಾಗಿರುವುದು (ಶಾಕುಂತ. ೬೫-೨೨). ೪. ಸ್ವತಂತ್ರವ್ಮಕ್ತಿ: ನಾವು 
ಸ್ವಾಧೀನರಾಗಿ ಯಾವುದನ್ನು ವಶಮಾಡಿಕೊಳ್ಳಬೇಕು, ಯಾವುದಕ್ಕೆ ನಾವು ವಶರಾಗಬೇಕು 
ಎಂಬುದನ್ನು ಆ ಮಹಜ್ಜೀವಿತಗಳು ತಿಳಿಸುತ್ತವೆ (ಭಾರದ. ೪೮೭). ಸಂ.) 

ಸ್ವಾಧೀನಪತಿಕೆ (ನಾ). [ಕಾವ್ಶಮಾ] ನಾಯಿಕೆಯರಲ್ಲಿ ಒಂದು ವಿಧ; ಗಂಡನನ್ನು 
ತನ್ನ ವಶದಲ್ಲಿ ಇಟ್ಟುಕೊಂಡವಳು: ಅನುಕೂಲಮತಿಯಿನಾತ್ಮೇಶನನುದಿನಂ 
ಕೆಲದೊಳಿರ್ದು ಮೆಂಡನಮಂ ಕಾಮಿನಿಗೆ ಪೊಸೆಯಿಸುವೊಡಾ ವಧು ಜನದಿಂ 
ಸ್ವಾಧೀನಪತಿಕೆಯೆನೆ ಪೆಸರ್ವಡೆಗುಂ (ಶೃಂಗಾರ. ೩-೫೦): ಸತತಂ ಸ್ವಾಧೀನಪತಿಕೆ 
ಪತಿಯಂ ಸ್ವಾಧೀನಮಾಗಿ ತಡೆದಂಗನೆ (ರಸರ. ೩-೯೭). ಸಂ. ಸ್ವಾಧೀನಪತಿಕಾ] 

ಸ್ವಾಧೀನಭರ್ತೃಕೆ (ನಾ). ಎ ಸ್ವಾಧೀನಪತಿಕೆ: ಸ್ವಾಧೀನಭರ್ತೃಕೆ ಖಂಡಿತೆ . . . 
ಕಲಹಾಂತರಿತೆಯರೆಂಬ ಎಂಟು ತೆಅದವಸ್ಥಾನಿಬದ್ದ ರಾದ ಕಾಮಿನಿಯರಿ೦ (ಎವೇಕ. 
೨೨೮). 1೫೦. ಸ್ಟಾಧೀನಭರ್ತೃಕಾ। 

ಸ್ವಾಧ್ಯಾಯ (ನಾ). ೧. ತನ್ನಷ್ಟಕ್ಕೆ ತಾನೆ ಹೇಳಿಕೊಳ್ಳುವಿಕೆ; ಇತರರ 
ಸಹಾಯವಿಲ್ಲದೆ ತಾನೆ ಅಭ್ಕಾಸಮಾಡಿಕೊಳ್ಳುವಿಕೆ. ೨. ಸ್ವಂತವಾಗಿ 
ವೇದಾಭ್ಯಾಸ ಮಾಡುವಿಕೆ,-- ವೇದಾಧ್ಯಯನ ನಡೆಸುವಿಕೆ. ೩. ವೇದ: 
““ವೇದ:, ಶ್ರುತಿ, ಆಮ್ನಾಯ;, ಸ್ವಾಧ್ಕಾಯಃ ಛಂದಃ, ಆಗಮಃ - ಈ ೬ ವೇದದ ಪೆಸರ್‌'' 
(ಹಲಾಯು. ೩-೯). ೪. [ಜೈನ| ಶ್ರಾವಕನು ಪ್ರತಿದಿನ ಆಚರಿಸಬೇಕಾದ ಇಜೈ, 
ವಾರ್ತೆ, ದತ್ತಿ, ಸ್ವಾಧ್ಯಾಯ, ಸಂಯಮ ಮತ್ತು ತಪ ಎಂಬ ಷಟ್ಕರ್ಮಗಳಲ್ಲಿ 
ಒಂದು; P ಅಭ್ಮಂತರತಪಸ್ಸಿನ ಒಂದು ಭೇದವೆಂದೂ ಇದು ಪರಿಗಣಿತ 
ವಾಗಿದೆ. ಧರ್ಮಶಾಸ್ತ್ರವನ್ನು ಓದುವುದು, ಕೇಳುವುದು, ಚಿಂತಿಸುವುದು, 
ಮನನ ಮಾಡುವುದು: ಅಭ್ಯಂತರ ತಪಷ್ಟಟ್ಕದೊಳಂ ಪ್ರಾಯಶ್ಚಿತ್ತ ವಿನಯ ವೈಯಾಪೃತ್ಮ 
ಸ್ವಾಧ್ಮಾಯಮೆಂಬ ತಪಮಂ ತಳಿದಂ (ಸುಕುಮಾ. ೪-೧೮). [ಸಂ.] 

ಸ್ವಾನ (ನಾ). ಧ್ವನಿ; ನಾದ; ಶಬ್ದ: ""ಹ್ರಾದಃ, ನಾದಃ, ಶಬ್ದಃ, ಸ್ವಾನ, ಧ್ವಾನ;, 
ಸ್ನರಃ ರವ, ಘೋಷ:- ಈ ೮ ಧ್ವನಿ'' (ಹಲಾಯು. ೨೩-೧೩೭). [ಸಂ.) 

ಸ್ವಾನುಭವ (ನಾ). ೧. ತನ್ನ ಸ್ವಂತ ಅನುಭವ; ಸ್ವಪ್ರಯತ್ನದಿಂದ ಗಳಿಸಿಕೊಂಡ 
ಅರಿವು: ಬ್ರಹ್ಮವೆನಲದಉಂದಧಿಕವೇನಿಲ್ಲವದು . . . ತಿಳಿವ ಪರಿಯೆಂತೆಂದೆನಲು 
ಶ್ರುತಿಗುರುಗಳಿಂದದು ಸ್ವಾನುಭವವೇದೃ (ಅಮೃತ. ೧-೧೪); ಕಾಡುವಾಸಿಗಳು 
ಸ್ವಾನುಭವದಿಂದ ಯಾವುದರದು ಕುಡಿಯಬಹುದು, ಯಾವುದರದು ಕುಡಿಯಕೂಡದು 
ಎಂಬುದನ್ನು ಕಂಡುಕೊಂಡಿರುತ್ತಾರೆ (ಹಸುಹೊ. ೭೧). ೨. ಆಧ್ಯಾತ್ಮಿಕ ಅನುಭವ; 
ದರ್ಶನ; ಸಾಕ್ಷಾತ್ಕಾರ: ಪೂರ್ವಜನ್ಮಸಂಸ್ಕಾರಬಲದಿಂ ಭಕ್ತಿ ಜ್ಞಾನಾಧಿಕಂ ತಾನೇ 
ತೋರ್ಪದೇ ಸ್ವಾನುಭವಮಕ್ಕುಂ (ಎವೇಕ. ೧೧೧). [ಸಂ.] 

ಸ್ವಾನುಭಾವ (ನಾ). ಎ ಸ್ವಾನುಭವ ೨ : ತೆಆಹಿಲ್ಲದ ನಂಬಿದ ಸ್ಟಾನುಭಾವಸುಖವು 
ತೆಅಹಿಲ್ಲದ ಮಹಿಮೆ ತೆಆಹಿಲ್ಲದ ವಿಚಾರ ಕೂಡಲಸಂಗಮದೇವಾ ನಿಮ್ಮ ಶರಣಂಗೆ 
(ಬಸವ. ೯೧೮). (ಸಂ.1 

ಸ್ವಾನುಭೂತಿ (ನಾ). ಎ ಸ್ವಾನುಭವ ೨: ಆ ಸಿದ್ದರು ಸ್ವಾನುಭೂತಿಯಿಂದ 
ಉಪದೇಶ ನೀಡುತ್ತಿದ್ದಾರೆ (ರೂಢ). ಸಂ] 


೮೭೮೮ 


5 


10 


15 


4s 


ಸ್ವಾಮಿ 


ಸ್ವಾಪ (ನಾ). ೧. ನಿದ್ದೆ; ನಿದ್ರೆ: ""ಸ್ವಪನಂ ಸ್ಟಾಪಂ'' (ವಸ್ತುಕೋ. ೧೧೪-೨೦). 
೨. ಕನಸು ; ಸ್ವಪ್ನ. ೩. ನಿದ್ರಾಲಸ್ಕ ; ನಿದ್ದೆಯ ಮಬ್ಬು. ೪. ಭಾವಾತಿರೇಕ 
ದಿಂದ ಉಂಟಾಗುವ ಅಲ್ಪಕಾಲಿಕ ನಿಶ್ಚೇತನತೆ; ಮೈಮರವು. (ಸಂ. 

ಸ್ವಾಪತೇಯ (ನಾ). ಧನದ್ರವ್ಮಾದಿ ಸಂಪತ್ತು; ಆಸ್ತಿ: ""ದ್ಕುಮ್ನಂ, ದ್ರವ್ಯಂ, 
ದ್ರವಿಣಂ, ರಾ. ಸ್ವರ್ಣಂ, ಸ್ವಾಪತೇಯಂ . . . ವಿಭವಃ- ಈ ೧೫ ಒಡಮೆಯ ಪೆಸರ್‌'' 
(ಹಲಾಯು. ೧೪-೮೦). ಸಂ.) ಕ 

ಸ್ವಾಪವಡೆ (ಕ್ರಿ). ನಿದ್ರೆಹೊಂದು; ನಿದ್ದೆಯಲ್ಲಿರು: ಈ ರೂಪು ನಾಮಾಶ್ರಯವೆನಿಪ 
ಪರಮಾತ್ಮತತ್ವವನು ತಾ ಪರಮನಾಗಟೌದು ವಿಷಯನಿರೂಪವನು ಬಿಟ್ಟತುಳಸುಖದಲಿ 
ಸ್ವಾಪವಡೆದವನಂದೆಔತೆ3 ನಿಷ್ಕೃತಿತನದಲಿರುತಿಹುದು (ನಿಭಾಗ. ೧೧-೨೦-೪೨). 

[ಸ್ಟಾಪ 4 ಪಡೆ] § 

ಸ್ವಾಭಾವಿಕ (ಗು). ೧. ಸ್ವಭಾವದಿಂದ ಉಂಟಾದ; ಹುಟ್ಟುಗುಣವಾದ; 
ಸಹಜವಾದ: ಸ್ವಾಭಾವಿಕ ಶುಭಗುಣನಿದಿಗಂಬುಜನಾಭನಿಗಾನೆಅಗುವನು 
(ಹದಿಬ. ೩-೧): (ನಾ). ೨. ಹುಟ್ಟುಗುಣವಾಗಿ ಬಂದುದು; ನೈಸರ್ಗಿಕವಾದುದು; 
ಸಹಜವಾದುದು: ಈ ಪರ್ಯಾಯಗಳಲ್ಲಿ ದು:ಖರಾಗದ್ವೇಷಾದಿ ಪರ್ಯಾಯಗಳು 
ಆಗಂತುಕಗಳು. ಜ್ಞಾನ ದರ್ಶನ ಸುಖ ಮೊದಲಾದ ಪರ್ಯಾಯಗಳು ಸ್ವಾಭಾವಿಕಗಳು 
(ಹಿಂದಸಾ. ೮೩). ೩. [ಜೈನ] ತೀರ್ಥಂಕರನಿಗೆ ಒದಗುವ ಮೂವತ್ತುನಾಲ್ಕು 
ಅತಿಶಯಗಳಲ್ಲಿ ಒಂದು ವರ್ಗ: ಸ್ವಾಭಾವಿಕ ಕರ್ಮ ಕ್ಷಯಜ ದೇವಕೃತಂಗಳೆಂಬ 
ಮೂವತ್ತುನಾಲ್ಕುಮತಿಶಯಂಗಳೊಳೊಂದುಗುಂದದಿರೆಯುಂ (ಶಾಂತಿಪು. ೧೨-೧೪ ವ). 

[ಸಂ.1 

ಸ್ವಾಭಿಮಾನ (ನಾ). ೧. ತನ್ನ ಬಗೆಗಿರುವ ಅಭಿಮಾನ; ಆತ್ಮಾಭಿಮಾನ: 
ಉಪಾಧ್ಮಾಯರಿಗೂ ತಮ್ಮ ಕಾರ್ಯದಲ್ಲಿ ಸ್ವಾವಲಂಬನೆಯೂ ಸ್ವಾಭಿಮಾನವೂ 
ಉಂಟಾಗುತ್ತವೆ (ಶಿಕ್ಷದ. ೨೬೧). [ಸಂ.) 

ಸ್ವಾಭಿಮಾನಿ (ನಾ). ಸ್ವಾಬಿಮಾನವುಳ್ಳವನು; ತನ್ನ ಗೌರವವನ್ನು 
ಕಾಪಾಡಿಕೊಳ್ಳುವವನು: ಅಪ್ಪ ಎಂಥ ಸ್ವಾಭಿಮಾನಿಯೆಂಬುದನ್ನು ಅಣ್ಣ ಅರಿತೇ 
ಇಲ್ಲ (ವಾತ್ರಲ್ಮ. ೩೪). (ಸೆಂ. ಸ್ವಾಭಿಮಾನಿನ್‌] 

ಸ್ವಾಮಿ (ನಾ). ೧. ಯಜಮಾನ; ಮಾಲೀಕ. ೨. ಒಡೆಯ; ಅಧಿಪತಿ: 
""ಆರ್ಯ;, ಪರಿವೃಥಃ, ಸ್ವಾಮಾ . . . ಅಧಿಪತಿ: - ಈ ೧೦ ಒಡೆಯಂ'' (ಹಲಾಯು. 
೫೭-೧೮೮): ಸ್ವಾಮಿ ನೀಮ, ಶಾಶ್ವತ ನೀನು (ಬಸವ. ೫೨೮). ೩. ದೇವರು; 
ಪರಮಾತ್ಮ: ತಿರುಪತಿಯ ವೆಂಕಟರಮಣಸ್ವಾಮಿಯ ದೇವಾಲಯ ಪ್ರಸಿದ್ಧವಾದುದು 
(ರೂಢಿ). ೪. ಅರಸು; ಪ್ರಭು. ೫. ಗಂಡ; ಪತಿ: "ಸ್ವಾಮಿ ಭರ್ತೃ ಪತಿ... 
ವಲ್ಲಭಂ ಪ್ರಿಯಂ ಪ್ರಣಯಿ ಕಾಂತನಿಷ್ಟಂ ದಯಿತಂ'' 
೬. ಧರ್ಮಗುರು; ಆಧ್ಯಾತ್ಮಗುರು. ೩. ವಿದ್ವಾಂಸನಾದ ಬ್ರಾಹ್ಮಣ. 
ಆ. ಸಂನ್ಕಾಸಿ ಮತ್ತು ಅವರ ಹೆಸರಿನ ಮುಂದೆ ಸೇರುವ ಪದ. ೯. ಸ್ಕಂದ; 
ಷಣ್ಮುಖ: ""ಶರಜನ್ಮಂ ಗುಹಂ . . . ತಾರಕರಿಪು ಸ್ವಾಮಿ ಕಾರ್ತಿಕೇಯಂ'' 
(ಮಂಗರಾ. ೫-೧೬); ಗಣಪನುಂ ಸ್ವಾಮಿಯುಂ ಕೆಲಬಲದೊಳೊಪ್ಪಿರಲು (ಬಸರ. ೧-೧೫). 
೧೦. ಶಿವ. ೧೧. ವಿಷ್ಣು. ೧೨. ಗರುಡ. ೧೩. ವಾತ್ಸ್ಯಾಯನಯಪಿ. 
೧೪. ಒಂದು ಬಗೆಯ ಮರ; ಕೆಮ್ಮರ: ""ಸ್ವಾಮೀಮರ, ಕೆಮ್ಮರ, ಸೋಮೇಮರ'' 
(ಮೈಔಗಿ. ೭೧-೧೪೫೭): ಅಡವಿಗೋರಂಟಿ, ಚಿಲ್ಲ, ಮರುವ, ಸ್ವಾಮಿ, ದೂಪ, ತೇಗ, 
ಅರಸಿನ (ನಮ್ಮನು. ೨೩೬). ೧೫. ಪುರುಷರನ್ನು ಸಂಬೋಧಿಸುವಾಗ ಸಾಮಾನ 
ವಾಗಿ ಬಳಸುವ ಗೌರವಸೂಚಕ ಪದ: ತೊಅ'ಯ ಮಾವಣ್ಣಗಳಿರಾ ತೊಡಯ 
ಮಾವ ಸ್ವಾಮಿಗಳಿರಾ ತೊಜ'ಯಿಂ ಭೋ ತೊಲಯಿಂ ಭೋ ಪರನಾರಿಯ ಸಂಗವ 
ತೊಟ್‌ಯಿಂ ಭೋ (ಬಸವ. ೬೪೪); ಸ್ವಾಮಾ, ವಿದ್ವಾಂಸರಾದವರು ಹೀಗೆ ಆತ್ಮಸ್ತುತಿಯಂ 
ಮಾಡಿಕೊಳ್ಳುವುದುಂಟೇ (ಮುದ್ರಾಮಂ. ೩೬೧); ಇಲ್ಲ ಸ್ವಾಮಿ! ನಾನು ಬಡವ. ಆದರೆ 
ಸುಳ್ಳು ಹೇಳೋ ಮನುಷ್ಯನಲ್ಲ (ರಂಗಕ. ೪೯). ೧೬. ಸಾಮಾನ್ಯವಾಗಿ ಪುರುಷರ 
ಹೆಸರಿನೊಂದಿಗೆ ಸೇರುವ ಪದ: ಉದಾ: ಕೃಷ್ಣಸ್ವಾಮಿ, ಶಿವಸ್ವಾಮಿ ಇತ್ಯಾದಿ. 
೧೩. (ಪೂರ್ವಕಾಲದಲ್ಲಿದ್ದ) ವರ್ತಕಸಂಘದ ಸದಸ್ಯ : ತೆಲಸಂಗ(ವ]ದ 


(ವಸ್ತುಕೋ. ೯೯-೯). 


ಸ್ವಾಮಿಕಂಟಕ 


ಮಹಾಜನಂಗಳೆರಡಯ್ನೂ ರ್ವ್ವ]ರ್‌ ಸ್ವಾ ಮಿಗಳುಂ ಮೂವತ್ತಾಯಿಂ ಬೀಡಿನ ಸೆಟ್ಟಿಯರುಂ 
. ಸತ್ರಕ್ಕೆ ಬಿಟ್ಟ ಧಮ್ಮವೆನ್ತೆಂದೆಡೆ (ಕಣ. ॥. ೨೧-೨೦ ; 1147). (ಸಂ. ಸ್ವಾಮಿನ್‌) 
ಸ್ವಾಮಿಕಂಟಕ (ನಾ). ಒಡೆಯನಿಗೆ ಕೆಡುಕು ಮಾಡುವವನು; ಸ್ವಾಮಿದ್ರೋಹಿ: 
ಹರಿಬಕಿಲ್ಲದ ನಾಯಕರ ಸುಡು ಹೊಟ್ಟೆಹೊರಕರ ವಾಯಕಿವದಿರ ಸಂತವಿಟ್ಟನು 
ಸ್ವಾಮಿಕಂಟಕರ (ಕುವ್ಮಾದ್ರೋ. ೧೦-೫೮). ಸಂ.) 
ಸ್ವಾಮಿಕಾರ್ಯ (ನಾ). ಒಡೆಯನ ಕೆಲಸ: ಸ್ವಾಮಿಕಾರ್ಯವಲ್ಲದೆ a 
ಬೇಕಾಗಿಲ್ಲದ ನಮಗೆ ಯಾವ ವಿಜಯವು ಅಭಿಮತವೋ ತಾವೇ ಯೋಚಿಸಿ (ಮಹಾಣ. 
೧೫೪): ಈ ವ್ಯವಹಾರದಲ್ಲಿ ನನ್ನದೇನೂ ಇಲ್ಲ ಅಮ್ಮ ಸ್ವಾಮಿಕಾರ್ಯ ಎಂದು 
ಬಂದಿದ್ದೇನೆ (ದೇವಹೆಂ. ೧೫೦). ಸಂ.) | 
ಸ್ವಾಮಿತ್ವ (ನಾ). ೧. ಒಡೆತನ; ಮಾಲೀಕತ್ವ. ೨. ಪ್ರಭುತ್ವ; ಆಧಿಪತ್ಯ: 
ಕೆಲರುತ್ಪಾದಿಸುವರ್‌ ಸ್ವಾಮಿತ್ವದೊಳಾದ ಭೇದದೆ ಚತುರ್ಡಿಯಂ ಷಷ್ಠಿಯುಮಂ | 
(ಕಾವ್ಕಾವ. ೧೨೦). [ಸಂ.1 | 
ಸ್ವಾಮಿದುರುಹಿಕೆ (ನಾ). ಒಡೆಯನಿಗೆ ಕೇಡು ಬಗೆಯುವಿಕೆ,-ದ್ರೋಹ 
ಮಾಡುವಿಕೆ: ನುಡಿವವರು ನಾವ್‌ ಹಗೆಗಳೇ ನಿನ್ನೊಡೆಯರಲ್ಲಾ ಸ್ವಾಮಿದುರುಹಿಕೆ 
ಲೇಸು ಲೇಸು (ಅವ್ಮಾಎ ೬-೧೧). (ಸ್ವಾಮಿ * ದುರುಹಿಕೆ] 
ಸ್ವಾಮಿದ್ರೋಹ (ನಾ). ೧. ಒಡೆಯನಿಗೆ ಕೇಡು ಮಾಡುವಿಕೆ,- ದ್ರೋಹ 
ಬಗೆಯುವಿಕೆ: ಸ್ವಾಮದ್ರೋಹಮುಂ ಪುತ್ರವಧಮುಂ ಗೆಯ್ದನೆಂದಾತಂಗೆ Fel 


5 


10 


15 


(ಚಾವಂಪ. ೪೩೯); ಅರಸಿನವರಿಂದಾ ನಮಗೆ ಪ್ರಾಣೋಪಕಾರವಾದ್ದಕ್ಕೆ ಅವರಿಗೆ ನಾಊ 
ಸ್ವಾಮಿದ್ರೋಹ ಮಿತ್ರದ್ರೋಹ ಮಾಡಬಾರದು (ಹೈದರ. ೨೯). ೨. ಒಡೆಯನಿಗೆ 
ದ್ರೋಹ ಬಗೆಯುವವನು; ಒಡೆಯನನ್ನು ವಂಚಿಸುವವನು: ಪ್ರಾಣವನೆ ಕಾವ 
ಬಗೆ ಮಿಗೆ ಸ್ವಾಮಿದ್ರೋಹನಾದ ವೈದ್ಯನಂತೆ . . . ದೆಸೆಗೆಟ್ಟೋಡುವಶನಿಘೋಷನಂ 
(ಶಾಂತಿಪು. ೬-೩೯ ವ); ಸ್ವಾಮಿದ್ರೋಹರು ದಳದಲಿದ್ದವರೆತ್ತ ಹೋದರು (ಕುವ್ಮಾದ್ರೋ. ೧-೬೩). 
ಸ್ವಾಮಿದ್ರೋಹರ ಗಂಡ ಎ ಸ್ಟಾಮಿದ್ರೋಹಿಗಳನ್ನು ಶಿಕ್ಷಿಸುವ ವೀರ; ಒಂದು 
ಬಿರುದು: ಸ್ವಾಮಿದ್ರೋಹರ ಗಂಡ ಗಡಿಯಂಕಭೀಮ ರಾ[ಮ!ರಾಚೇಂದ್ರ ಮಹಾ 
ಅರಸುಗಳು (5ಇ. ॥೪. ೩೦-೭ ; 1505). ಸ್ವಾಮಿದ್ರೋಹರ ಶಿರಃಖಂಡನ ಎ ಸ್ವಾಮಿ 

ದ್ರೋಹಿಗಳ ತಲೆಗಳನ್ನು ಕತ್ತರಿಸುವವನು; ಒಂದು ಬಿರುದು: ಕಸ್ಮಿ | 

| 

| 

j 


20 


25 


ವಿಷಯಮುಖಮಂಡನಂ ಸ್ವಾಮಿದ್ರೋಹರ ಶಿರಷ್ಟಂಡನಂ ನಾಮಾದಿ ಸಮಸ್ತಪ್ರಸಸ್ಟಿ 
ಸಹಿತಂ (ಕಣಆ. ೩೬-೫೦-೫; 1ಸಂ.1 
ಸ್ವಾಮಿದ್ರೋಹಿ (ನಾ). ಎ ಸ್ವಾಮಿದ್ರೋಹ ೨: ಸಿಲುಕಿದನು ಫಡ ಸ್ವಾಮಿದ್ರೋಹಿಗೆ 
ಬಲೆಯ ಹಾಯಿಕೊ (ಕುವ್ಮಾಕ. ೧೯-೧೪): ಎಲವೊ ಸ್ವಾಮಿದ್ರೋಹಿ ತಾನಲ್ಲೆಂದನಂಗದನು 
(ಸಂ. ಸ್ವಾಮಿದ್ರೋಹಿನ್‌) 
ಸ್ವಾಮಿದ್ರೋಜಿಕೆ (ನಾ). ಎ ಸ್ವಾಮಿದ್ರೋಹ ೧ : ನೆಲನೊಡೆಯನಾಪ್ತಿಗರು ಬಗೆದರು 
ಸ್ವಾಮಿದ್ರೋಹಿಕೆಯ («ಕುವ್ಕಾದ್ರೋ. ೧೦-೭). (ಸ್ಟಾ ua + ಇಕೆ] 
ಸ್ವಾಮಿನಿ (ನಾ). ೧. ಒಡತಿ; ಯಜಮಾನಿತಿ: ನಿಮ್ಮ ಈ ನಡತೆಯನ್ನು ಕಂಡು 
ಸ್ವಾಮಿನಿಯು ಭಯೋದ್ರೇಕದಿಂದ ಪನಿಸೋಕುರಿತ (ರಾಜವಿ. ೬೫). 
೨. ಹೆಂಡತಿ. (ಸಂ. ಸ್ವಾಮಿನೀ। 
ಸ್ವಾಮಿಭಕ್ತಿ (ನಾ). ಒಡೆಯನಿಗೆ ನಿಷ್ಠನಾಗಿರುವಿಕೆ; ಒಡೆಯನ ಮೇಲಿರುವ 
— ಗೌರವ: ಅವರು ಪ್ರವಾಸದಲ್ಲಿದ್ದಾಗ ಅವನೇ ಸಹಾಯಕ. ಎಂಥ ಸ್ವಾಮಿಭಕ್ತಿ 
ಅವನದು! (ತೇಮೋಡ. ೭೧). ಸಂ.) 
ಸ್ವಾಮಿಭೃತ್ಯನ್ಯಾಯ (ನಾ). [ತರ್ಕ] ಒಡೆಯ ಮತ್ತು ಸೇವಕರ ನಡುವಿನ | 
ಸಂಬಂಧವನ್ನು ತಿಳಿಸುವ ಒಂದು ನ್ಯಾಯ: ಆಳು ನಾಂ ದೊರೆ ನೀನು 
ಸ್ವಾಮಿಭೃತ್ಮನ್ಮಾಯ ಕೇಳು ಪೋಷಕ ನೀನು ಪೋಷ್ಠ ನಾಂ (ವಂಕಾರಾ. ೨-೧೯-೩೧). ಸಂ.) 
ಸ್ವಾಮಿವಂಚಕ (ನಾ). ಎ ಸ್ವಾಮಿದ್ರೋಹ ೨. 
ಸ್ವಾಮಿವಂಚಕರ ಗಂಡ - ಸ್ವಾಮಿದ್ರೋಹಿಗಳನ್ನು ಶಿಕ್ಷಿಸುವವನು; ಒಂದು 
ಬಿರುದು: ಸ್ವಾಮಿವಣ್ಣುಕರ ಗಂಣ್ಡರುಂ ರಾಉತ್ತರಾಯರುಂ ಜವನಿಕೆನಾರಾಯಣರುಂ | 45 
(ಸಂ.1 


1042). 


(ಕೌಶಿರಾ. ೧೮-೪೩). 


35 


pO 
ನಮ್ಮ 


40 


ಚರಮಾಳೆ ದೇವ ಬಣ್ಣಾ ಾಯಕರು (ಎಕ. ೩ ಚಿತ್ರದು. ೧೨-೧೩; 1286). 


೮೭೮೯ 


ಸ್ಟಾಯತ್ತ 


ಸ್ವಾಮಿವಿರೋಧ (ನಾ). ೧. ಎ ಸ್ವಾಮಿದ್ರೋಹ ೧. ೨. ಷಣ್ಮುಖನಿಗೆ 
ವೈರಿಯಾಗಿರುವಿಕೆ; ಷಣ್ಮುಖನನ್ನು ಎದುರಿಸುವಿಕೆ. ೧ , ೨ : ವಿಶ್ವಾಸಘಾತಂ 
|. ವನದ್ರುಮನೀಡದೊಳ್‌ ಸ್ವಾಮಿವಿರೋಧಂ ತಾರಕಚಿತ್ರಕಥೆಯೊಳ್‌ . . . ಅಕ್ಕುಮಲ್ಲದೆ 
ಜನಪದಜನಂಗಳೊಳಿಲ್ಲ (ಜಗವ. ೨-೧ವ). [ಸಂ.) 
ಸ್ವಾಮಿಸಂಬಂಧ (ನಾ). ಒಡೆತನದ ಸಂಬಂಧ; ಸ್ವಾಮಿತ್ವದ ಬಂಧುತ್ವ: 
ಸಂಬಂಧದೊಳ್‌ ಷಷ್ಠಿಯಕ್ಕುಂ. ಅದು ಸ್ವಾಮಿಸಂಬಂಧ, ಕುಲಸಂಬಂಧ, ಜಾತಿಸಂಬಂಧ, 
ಅವಯವಸಂಬಂಧ, ಲಕ್ಷಣಸಂಬಂಧ, ಸನ್ನಿಧಾನಸಂಬಂಧ, ಸಂಸ್ಪರ್ಶಸಂಬಂಧ, ಸಂಬಂಧದ 
ಸಂಬಂಧವೆಂಬಿನಿತಬಕಳಮಕ್ಕುಂ (ಶಮದ. ೧೩೨ ವೃತ್ತಿ). (ಸಂ.] 
ಸ್ವಾಮಿಹಿತವ (ನಾ). ಒಡೆಯನಿಗೆ ಹಿತವನ್ನುಂಟುಮಾಡುವವನು; ಸ್ವಾಮಿಭಕ್ತ: 
ಪತಿಹಿತವೆಯಹ ಸುದತಿಯನೃತವಜೌಯದವನೀಶನುಭಯಕುಲಶುದ್ಧನಹ ಕುವರನೀ 
ಸ್ವಾಮಿಹಿತವನಹ ಮಂತ್ರಿಯ ಸೋಂಕು ತನಗೆ ಕೈಸಾರ್ದುದೆಂದು (ಹಚಕಾ. ೧೦-೩೨). 
(ಸಂ. ಸ್ವಾಮಿಹಿತವತ್‌] 
ಸ್ವಾಮ್ಯ (ನಾ). ೧. ಒಡೆತನ; ಯಾಜಮಾನ್ಯ: ತನ್ನ ಸ್ವಾಮ್ಯದ ವಸ್ತುವನ್ನು 
ತನ್ನಿಂದ ಇತರರು ಕಿತ್ತುಕೊಂಡಂತೆ ಆತ ಗುರುಗುಟ್ಟುತ್ತಿದ್ದ (ಕೀಲುಗೊಂ. ೪೬); ನನಗೆ 
ಅದರ ಸ್ವಾಮೃದ ಹಕ್ಕು ಹೊರಟುಹೋದೀತು (ನಂಟರು. ೧೯). ೨. (ಭೂಮಿ, ಆಸ್ತಿ, 
ರಾಜ ಮೊದಲಾದುವು) ಒಡೆತನಕ್ಕೆ ಒಳಪಟ್ಟುದು ಅಥವಾ ಒಳಪಡ 
ಬೇಕಾದುದು: ನೀವಿಂತೊಡಬಡಿಸಿ ಪಾಂಡವರ ಸ್ವಾಮ್ಕವನೀಸಿ ಕೊಡಿ (ಕುವ್ಮಾಉ. 
೯-೨೪). ೩. ಸಂಪೂರ್ಣಅಧಿಕಾರದ ಅಥವಾ ಏಕಸ್ವಾಮ್ಮದ ಸನ್ನದು, - 
ಹಕ್ಕುಪತ್ರ : ಸ್ವಾಮೃದ ಹಕ್ಕು (7೩೭6೩!) ಕೊಡುವುದಕ್ಕಾಗಿಯೇ . . . ಕಾನೂನುಗಳೂ 
ಪ್ರಚಾರದಲ್ಲಿವೆ (ಹಸುಹೊ. ೨೭೪). ಸಂ.) 
ಸ್ವಾಯಂಭುವ (ನಾ). ೧. ಸ್ಪಯಂಭುವಿನ ಮಗ; ಹದಿನಾಲ್ಕು ಮನುಗಳಲ್ಲಿ 
ಮೊದಲನೆಯವನು: ಸ್ವಾಯಂಭುವ . . . ಇಂದ್ರಸಾವರ್ಣಿಕರೆಂಬ ಹದಿನಾಲ್ಕುಂ 
೨ನುಗಳೊಳಗೆ (ಎವೇಕ. ೨೦೪). ೨. ಇಪ್ಪತ್ತೆಂಟು ಬಗೆಯ ಶಿವಾಗಮ 
ಗಳಲ್ಲೊಂದು: ಕಾಮಿಕ . . . ಸ್ವಾಯಂಭುವ, ಅನಲ, ವೀರ, ರೌರವ, ಮಕುಟ 
. ವಾತುಲಗಳೆಂಬ ಇಪ್ಪತ್ತೆಂಟು ಶಿವಾಗಮಗಳು (ಭಾರದ. ೭೨). ೩. ಒಂದು 
ಬಗೆಯ ವೀಣೆ: ಅಂತು ಬಗೆದಂದು ರಾವಣ ರುದ್ರಕೂರ್ಮ ಕೈಲಾಸಾಕಾಶ ಗೌರಿ 
ಸ್ವಾಯಂಭುವ ಕಿನ್ನರವೀಣೆಗಳುಮಂ ವೇಣುಸ್ವರಮಂಡಲಂಗಳುಮಂ ಶ್ರುತಿಗೊಳಿಸಿ 
(ವೃಷವಿ. ೧೧-೭ ವ). ಸಂ.) 
ಸ್ವಾಯತ (ನಾ). [ವೀಶೈ] ೧. ""ಅಳವಡುವಿಕೆ, ಸಾಕ್ಸಾತ್ಕಾರ'' (ಅವಚಂ. ಕೋಶ): 
|. ಆಯತವಾಯಿತ್ತು ಅನುಭವ ಸ್ವಾಯತವಾಯಿತ್ತು ಶಿವಜ್ಞಾನ (ಅವಚಂ. ೬೪೨೮೧); 
ಗುರುಕರುಣವ ಪಡೆದುದಕ್ಕೆ ಚಿಹ್ನವಾವುದೆಂದಡೆ ಅಂಗದ ಮೇಲೆ ಲಿಂಗ ಸ್ವಾಯತ 
ವಾಗಿರಬೇಕು (ವಚಸಂ. ೧೩೫-೧). ೨. ""ವೀರಶೈವರಲ್ಲಿ ಗುರುವು ಭಕ್ತನಿಗೆ 
ಪ್ರಾಣಲಿಂಗವನ್ನು ಅರುಹಿಕೊಡುವ ದೀಕ್ಷೆ'' (ಬಸವ. ಕೋಶ): ಆಯತ ಕೆಟ್ಟರೆ 
ಕೆಡಬಹುದಲ್ಲದೆ ಸ್ವಾಯತ ಕೆಡಬಾರದಯ್ಕಾ (ಬಸವ. ೮೯೭). [ಸಂ.] 
ಸ್ವಾಯತಲಿಂಗ (ನಾ). [ವೀಶೈ] ಪ್ರಾಣಲಿಂಗ: ಆಯತಲಿಂಗದಲ್ಲಿ ನೀವೆನಗೆ ಆಚಾರವ 
ತೋಲಾ್‌ದಿರಾಗಿ ಸ್ವಾಯತಲಿಂಗದಲ್ಲಿ ನೀವೆನಗೆ ಅಜುಹ ತೋಟಾದಿರಾಗಿ (ವಚಸಂ. 
೫೨೧-೧೧೦); ಆಯತಲಿಂಗವ ಹಿಡಿದು ಸ್ವಾಯತಲಿಂಗವ ಕಾಣಬೇಕು (ಆಪ್ರಭು. ೬೬). 
[ಸಂ.| 
(ಸ್ವಾಯತ್ತ (ಗು). ೧. ಸ್ವಾಧಿಕಾರವುಳ್ಳೆ; ಸ್ವತಂತ್ರವಾದ: ಆಗಷ್ಟ ೧೫ಕ್ಕೆ 
ಭಾರತಕ್ಕೆ ಸ್ವಾಯತ್ತ ಸರಕಾರ ಸಿಗುವುದು (ಎಜಯ. ೧೪). (ನಾ). ೨. ಸ್ವಾಧೀನ 
ವಾದುದು; ತನ್ನ ವಶಕ್ಕೆ ಬಂದುದು: ವೀರಸಂಕಮದೇವಪ್ರಭು ಚಕ್ರವರ್ತಿಪದಮಂ 
ಸ್ವಾಯತ್ತಮಂ ಮಾಡಿದಂ (ಶಾಸಪ. ೯೩); ಸೇಯಮದತ್ತಾದಾನಂ ಹೇಯಮದಂ 
ತೊಜ'ದವಂಗೆ ನವನಿಧಿರತ್ನಂ ಸ್ವಾಯತ್ತಂ (ಉಸಾರ. ೯೭). ೩. [ರಾಜನೀ] ಅರಸನು 
ತಾನೇ ಎಲ್ಲ ಅಧಿಕಾರವನ್ನು ವಹಿಸಿಕೊಂಡು ಆಳುವುದು; ರಾಜಾಯತ್ತ ನೀತಿ: 
ದಂಡನೀತಿಶಾಸ್ತ್ರದಲ್ಲಿ ಸ್ವಾಯತ್ತವೆಂದೂ, ಸಚಿವಾಯತ್ತವೆಂದೂ, ಉಭಯಾಯತ್ತವೆಂದೂ 
ಸಿದ್ದಿಗಳು ಮೂರು ತೆರನಾಗಿ ಹೇಳಿ ಇಹವು (ಮುದ್ರಾಮಂ. ೩೨೪). [ಸಂ.1 


ಸ್ವಾಯತ್ತತೆ 


ಸ್ವಾಯತ್ತತೆ (ನಾ). ತಾನೆ ಆಡಳಿತ ಅಥವಾ ವ್ಯವಹಾರವನ್ನು ನಡೆಸುವ 
ಅಧಿಕಾರ: ಶಾಸನಸಭೆಯಲ್ಲಿ ಬಹುಮತ ಪಡೆದ ಕಾಂಗ್ರೆಸ್ಸು ಪ್ರಾಂತಿಕಸ್ವಾಯತ್ತತೆಯ 
ವಿಷಯವಾಗಿ ಸರಕಾರದ ನಿರ್ಣಯವನ್ನು ವಿರೋಧಿಸಿ ಜಯಶಾಲಿಯಾಯಿತು 

(ಸಂ. ಸ್ವಾಯತ್ತತಾ] 

ಸ್ವಾಯತ್ತಸಂಸ್ಥೆ (ನಾ). ಸ್ವತಂತ್ರವಾಗಿ ಆಡಳಿತವನ್ನು ನಡೆಸುವ ಸಂಸ್ಥೆ : ಕನ್ನಡ 
ಸಾಹಿತೃಪರಿಷತ್ತು ಒಂದು ಸ್ವಾಯತ್ತಸಂಸ್ಥೆಯಾಗಿದೆ (ರೂಢಿ). (ಸಂ. ಸ್ವಾಯತ್ತಸಂಸ್ಥಾ! 

ಸ್ವಾರ "ಸವಾರ' ನೋ. 

ಸ್ವಾರಕಚೇರಿ "ಸವಾರಕಚೇರಿ' ನೋ. 

ಸ್ವಾರಸ್ಯ (ನಾ). ೧. ಸ್ವಾಭಾವಿಕವಾದ ಮಾಧುರ್ಯ; ನೈಸರ್ಗಿಕವಾದ 
ರುಚಿ. ೨. ಆಹ್ಲಾದಕರವಾದುದು; ಸಂತೋಷಪ್ರದವಾದುದು. ೩. ಆಸಕ್ತಿ | 
ಯನ್ನುಂಟು ಮಾಡುವಂತಹುದು; ಕುತೂಹಲಕರವಾದುದು: ಇದರ ಚರಿತ್ರೆ 
ಸ್ವಾರಸ್ಕವಾದದ್ದು (ಶಾಸಗಿ ೪೨). ೪. ಶ್ರೇಷ್ಠತೆ; ಉತ್ತಮತೆ. ೫. ಮರ್ಮ; ಸಾರ; 

[ಸಂ.) 

ಸ್ವಾರಾಜ್ಯ (ನಾ). ಇಂದ್ರನ ರಾಜ್ಯ; ಸ್ವರ್ಗ: ಎಮ್ಮೊಳಗೆ ನಿಸದಂ ನೆಲೆಸಿರುವ 
ಸ್ವಾರಾಜ್ಯವೆಮಗೆ ತೋರಿಸೆ ಯೇಸು . . . ನಲವತ್ತುದಿನ ಹಸಿದಂ (ಗಿಳವಿಂ. ೪೫-೧೧); 
ಸ್ವಾರಾಜ್ಮ ಭೂರಾಜ್ಕ್ಮ ಮತ್ತೆ ಭುವೋರಾಜ್ಯ್ಕದೈಶ್ವರ್ಯವೆಷ್ಟಿದ್ದರಿರಲಿ (ಇಂಚಾಪ. 

[ಸಂ.) 

ಸ್ವಾರಿ "ಸವಾರಿ' ನೋ. 

ಸ್ವಾರಿಫಿರಂಗಿ (ನಾ). ದಂಡಯಾತ್ರೆಯಲ್ಲಿ ಬಳಸುವ ತೋಪು ,- ಫಿರಂಗಿ: 
ಆನೆಯನ್ನೇರಿ ಸೊನ್ನೇಬಾಣಗಳನ್ನು ಹೊಡೆಯಿಸಿ ಸ್ವಾರಿಫಿರಂಗಿ ಹೊಡೆದು . . . 
ಕಡಿಯಲಾಗಿ ಹಗೆಗಳು ತಡೆಯಲಾರದೆ ನಾಲ್ಕು ಕಡೆಗೂ ಓಡಿಹೋದರು (ಚಿತ್ರಪಾ. ೫). 
೫ ""ದೊರೆಯ ಸಂಗಡ ತೆಗೆದುಕೊಂಡು ಹೋಗುವ ಕತ್ತಿ, ಇದನ್ನು 
ಸ್ವಾರಿಫಿರಂಗಿ ಎಂತಲೂ ಬರೆಯುತಾರೆ'' (ಚತ್ರಪಾ. ಅನುಬಂಧ). 

(ಸ್ವಾರಿ (ಆ ಸವಾರಿ) + ಫಿರಂಗಿ] 

ಸ್ವಾರ್ಜಿತ (ನಾ). ತಾನು ಗಳಿಸಿದುದು; ಸ್ವತಃ ಸಂಪಾದಿಸಿದುದು: ಶೀನಪ್ಪನ 
ಅಡ್ಡಹೆಸರು "ಕಲಿಯುಗ' . . . ಸ್ವಾರ್ಜಿತವಾದ ಈ ಬಿರುದು ಒಂದು ಬಗೆಯ 
ನಗುನಾಮ ಅಷ್ಟೆ (ಕಂಬಹು. ೩೭). ಸಂ.) | 

ಸ್ವಾರ್ಥ (ನಾ). ೧. ತನ್ನ ಪ್ರಯೋಜನ; ಸ್ವಹಿತ. ೨. ತನ್ನ ಹಿತವನ್ನು 
ನೋಡಿಕೊಳ್ಳುವ ಪ್ರವೃತ್ತಿ; ಸ್ವಹಿತಾಸಕ್ತಿ: ಸ್ವಾರ್ಥವನ್ನು ಕಳೆದುಕೊಂಡು 
ಮಮತ್ವವನ್ನು ಅಹಂಕಾರವನ್ನು ದೂರಮಾಡು (ಧರ್ಮಸಾ. ೧೩೨); ಆ ದಾಸಿ ನಚ್ಚಿ 
ನೊಡತಿಗೆ ಮತ್ತೆ ಮೆಚ್ಚಿನಾಕೆಯ ಶಿಶುಗೆ ತೊಳ್ತುಗೆಯ್ಮೆಯ ಪೆರ್ಮೆಗೊಳ್ಳನೆಸಗುವೆನೆಂದು 
ಕಜ್ಜಮಂ ಕೈಕೊಂಡೊಡೇಂ ಸ್ವಾರ್ಥದೋಷಮಂ ಕಾಣ್ಬರಾರಾಕೆಯ ಪರಾರ್ಥತೆಯ 
ಶುದ್ಧಿಯಲಿ? (ಶ್ರೀರಾಮಾ. ೧೧೫-೯೮). ೩. ತನ್ನ ಅರ್ಥವನ್ನು ಉಳ್ಳುದು: ಸ್ವಾರ್ಥಂ 
ಪ್ರಥ್‌ಮಾರ್ಥ ತೃತೀಯಾರ್ಥ ಚತುರ್ಡ್ಥ್ಶರ್ಥದೊಳ್‌ ದ್ವಿತೀಯೆ (ಶಮದ. ೧೩೫). 
೪. ಪ್ರಯೋಜನ; ಫಲ: ಜಡಪಾಷಾಣವ ಅನಂತಕೋಟಿವರ್ಷ ಪೂಚೆ ಮಾಡಿದರು 
ವೃರ್ಥವಲ್ಲದೆ ಸ್ವಾರ್ಥವಿಲ್ಲ (ಅಖಂಡೇ. ೨೬೯-೧೧): ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ 
ಭಾವಗೀತಾ (ನಾದಲೀ. ಆ೫-೧೧). ೫. ಸ್ವಂತ ಹಣ. ॥ಸಂ.1 

ಸ್ವಾರ್ಥಪರ (ನಾ). ತನ್ನ ಹಿತವನ್ನೇ ನೋಡಿಕೊಳ್ಳುವವನು; ಸ್ವಾರ್ಥಿ: 
ಸ್ವಾರ್ಥಪರರೂ ಸಂಕುಚಿತಮನೋಭಾವನೆಯವರೂ ಹೆಚ್ಚಿಕೊಂಡು (ಶಿಕ್ತದ. ೨೧). [ಸಂ.1 

ಸ್ವಾರ್ಥಲೋಲುಪ್ತಿ (ನಾ). ಸ್ವಂತಸತ್ತ್ವದ ಮೇಲಿನ ಆಸಕ್ತಿ; ಸ್ವಸಾಮರ್ಥದ 
ಮೋಹ: ಕೌರವನರ್ಥವನು ಸಲೆ ತಿಂಬುದಲ್ಲದೆ ಸಮರ ನಿಮಗೇಕೆ ಸ್ವಾರ್ಡ್‌ 
ಲೋಲುಪ್ತಿಯಲಿ ನಿಲುವ ಸಮರ್ಥರಾದರೆ ಬಾಣಧಾರಾತೀರ್ಥದೊಳಗೋಲಾಡಿಸು 
ವೆನೆಂದೆಚ್ಚನಭಿಮನ್ಮು (ಕುವ್ಮಾದ್ರೋ. ೬-೧೦). 1< ಸಂ. ಸ್ವಾರ್ಥಲೋಲುಪತಾ। 

ಸ್ವಾರ್ಥಸಿದ್ಧಿ (ನಾ). ತನ್ನ ಬಯಕೆಯನ್ನು ನೆರವೇರಿಸಿಕೊಳ್ಳುವಿಕೆ; ಇಷ್ಟಸಿದ್ದಿ : 
ಆ ಧೂರ್ತಶಿಖಾಮಣಿ ಸ್ಪಾರ್ಥಸಿದ್ದಿಯಂ ಮಾಡಿಕೊಂಡು ಸ್ವೇಚ್ಛೆಯೊಳೋಡಿಪೋದಂ 

[ಸಂ.1 


(ಕಾರುಕಾ. ೧೩೪). 


pe 
ಸತ್ತ. 


೧೩೦-೩೯). 


(ಪಂಚತಂ. ೨೩೦-೧೮). 


೮೭೯೦ 


5 


10 


15 


26 


40 


45 


ಸ್ವಾಹಾಪತಿ 


|ಸ್ವಾರ್ಥೋಚ್ಚರಿತ (ನಾ). ತನ್ನ (ಸಹಜವಾದ) ಅರ್ಥದಲ್ಲಿ ಹೇಳಲ್ಪಟ್ಟುದು: 
ಪುರುಷತ್ರಯಮುಂ ಸ್ವಾರ್ಥೊೋಚ್ಚರಿತಂಗಳ್‌ (ಶಮದ. ೨೨೩). [ಸಂ.) 

ಸ್ವಾವಲಂಬನ (ನಾ). ತನ್ನ ಜೀವನೋಪಾಯಕ್ಕಾಗಿ ಇನ್ನೊಬ್ಬರನ್ನು 
ಆಶ್ರಯಿಸದಿರುವಿಕೆ; ಪರಾವಲಂಬನವಿಲ್ಲದಿರುವಿಕೆ: ಕೇಶವನಿಗೂ ಸಹ 
ಭೀಮು ಸ್ವಾವಲಂಬನದ ಪಾಠವನ್ನು ಕಲಿಸುತ್ತಾನೆ (ಸಮಜೀ. ೧೨ ಪೀಠಿಕೆ); ಗ್ರಾಮೋದ್ಕೋಗ 
ಮಾಡಿರಿ, ಕೈಗಾರಿಕೆ ನಡೆಸಿರಿ, ಸ್ವಾವಲಂಬನ ಕಲಿಯಿರಿ (ದೇಕನ್ಮ. ೩೦). ಸಂ.) 

ಸ್ವಾಪಲಂಬ (ನಾ). ೧. ತನಗಾಗಿ ಬೇರೆಯವರನ್ನು ಆಶ್ರಯಿಸದಿರುವ ವೃಕ್ತಿ; 
ಪರಾವಲಂಬಿಯಲ್ಲದವನು : ತನಗೆ ಇಲ್ಲಿಯ ತನಕ ಕಲಿಸಿ ತನ್ನನ್ನು ಸ್ವಾವಲಂಬಿ 
ಯಾಗಿ ಮಾಡಿದಳಲ್ಲ ಎಂದು ಅವಳ ಬಗ್ಗೆ ಅಭಿಮಾನವಿದೆ (ಅಬೋಲೀ. ೭೪). ೨. ತನ್ನ 
ಅಗತ್ಯಗಳನ್ನೆಲ್ಲ ತಾನೆ ಪೂರೈಸಿಕೊಳ್ಳುವಂತಹದು: ಪ್ರತಿರಾಷ್ಟ್ರವೂ ಸ್ವಾವಲಂಬಿ 
ಯಾಗಿರುವುದು ಸಾಧ್ಯವಿಲ್ಲದ ಮಾತು (ಕವಿಕೋ. 1 ೮೨೪). ಸಂ. ಸ್ವಾವಲಂಬಿನ್‌। 

ಸ್ವಾಸ "ಸಾಸ್ಮ' ನೋ. 

ಸ್ವಾಸ್ತಿ 'ಸ್ವಾಸ್ತೆ' ನೋ. 

ಸ್ಟಾಸ್ತೆ, ಸ್ವಾಸ್ತಿ, ಸ್ವಾಸ್ತಿ (ನಾ). ಸುಸ್ಥಿತಿ, ಅಭಿವೃದ್ಧಿಗಳಿಗಾಗಿ ಕೊಟ್ಟ 
ದಾನ,- ದತ್ತಿ: ಸ್ವಾಸ್ತೆಯು ನಡದು ಬರುತ್ತಿದ್ದಲ್ಲಿ (ಮೈಆರಿ. ೧೯೨೯, ೧೮-೮; 1402); 
ನೀವು ಕಟಿಸಿದ ಮಠದ ಧರ್ಮಕ್ಕೆ ಸ್ವಾಸ್ತೆಯ ಮಾಡಿಕೊಡಬೇಕೆಂದು ನಂಮ ಕೂಡೆ ಹೇಳಿದಲ್ಲಿ 
(ಮೈಆರಿ. ೧೯೨೯, ೯೨-೮: 1667); ನಾವು ಶಿವಾರ್ಪಣವಾಗಿ ಕೊಟ್ಟ ಸ್ವಾಸ್ತೆ ಶಾಸನದ 
ಕ್ರಮವೆಂತೆಂದರೆ (ಎಕ. ೪1, ಶಿವಮೊ. ೮೨-೧೭; 1683). ಸ್ವಾಸ್ತಿ: ಮಲ್ಲಿನಾಥಸ್ವಾಮಿಗೆ ಸ್ವಾಸ್ತಿಗೆ 
ಕೊಟ್ಟದು (ಎಕ. ೫೪1 ಮದ್ದಗಿ. ೧೪-೮: 1531): ಯಾ ಧರ್ಮಕ್ಕೆ ಬಿಟ್ಟ ಸ್ಟಾಸ್ತಿಗೆ ತಪ್ಪಿದರೆ 
ಯಾ ಸ್ವಾಮಿಗಳ ಹರಿವಾಣಕ್ಕೆ ವಿಷವನಿಕ್ಕಿದವರು (ಎಕ. x1೪. ಶ್ರೀರಂಗ. ೧೯೮-೨೯: 1598). 
ಸ್ವಾಸ್ಥಿ : ಯಾವರಿಗೆ ಉತ್ತಾರ ಕೊಟ್ಟ ಸ್ವಾಸ್ಥಿಗೆ ಶಾಸನವ ಬರಸಿ ಕೊಡಬೇಕೆಂದು 
(ಎಕ. ೪11, ಶಿವಮೊ. ೨೯-೧೨; 1712). | ಸ್ವಾಸ್ತೆ) 

ಸ್ವಾಸ್ಥಿ "ಸ್ವಾಸ್ತೆ' ನೋ. 

ಸ್ಟಾಸ್ಥೆ (ನಾ). = ಸ್ಟಾಸ್ತೆ: ಯಾ ಸ್ಟಾಸ್ಥೆ ಗ ೨॥ ಭೂಮಿಯನ್ನು . . . ಬಿಟ್ಟು ಕೊಟ್ಟದ್ದ 
ರಿಂದ (ಮೈಆರಿ. ೧೯೨೯, ೧೮-೧೧; 3402); ಗಾಜನೂರ ಸೀಮೆ ವಳಗೆ ಕೊಟ್ಟ ಸ್ವಾಸ್ತೆಯ 
ವಿವರ (ಎಕ. ೪॥ ಶಿವಮೊ. ೨-೮೦ ; 1641). [ಸಂ, ಸ್ವಾಸ್ಥಾ (ಸು *- ಆಸ್ಥಾ)./ ೫ ಇದು 
ಸಂಸ್ಕೃತದ "ಸ್ಟಾಸ್ಥ್ಯ' ದಿಂದ ಬಂದಿರುವ ಸಾಧ್ಯತೆಯೂ ಇದೆ) 

ಸ್ವಾಸ್ಥ್ಯ (ನಾ). ೧. ಸ್ವಾವಲಂಬನೆ. ೨. ಧೈರ್ಯ; ದೃಢತೆ; ಸ್ಥೆ ,ರ್ಯ. 
೩. ಕ್ಷೇಮ; ಆರೋಗ್ಯ; ದೇಹಪ್ರಕೃತಿಯ ಸ್ವಸ್ಥತೆ: ಅವನ ಸ್ಕಾಸ್ಮ ಕ್ಕೆ 
ನಾವೆಲ್ಲರೂ ಪಾನಮಾಡಿ ಸಂತೋಷವಾಗಿರೋಣ (ರಾಜಾಮ. ೩೨); ಚಾರುನ ಸ್ಟಾಸ್ಟ್ರ್ಯಕ್ಕೆ 
ಭಂಗ ಬಂದೀತೆಂದು ಶಂಕಿಸಿ. ಯಾವಾಗಲೂ ಅವಳ ಮೇಲೆ ತನ್ನ ಸಂರಕ್ಷಣೆಯ 
ಕಣ್ಣಿಟ್ಟನು (ಇಪ್ಪ6. ೨೮೭). ೪. ಸುಸ್ಥಿತಿ; ಕಲ್ಯಾಣ; ಸಮಾಜದ ಸ್ಟಾಸ್ಥ ಕ್ಕಾಗಿ ಅದರ 
ಮುಖಂಡರೂ . . . ರಾಜ್ಕದ ಅಧಿಕಾರೀವರ್ಗದವರೂ ಸೇರಿ, ಸಮಾಲೋಚಿಸಿ 
ಮಹಾರಾಜರೆಡೆಗೆ ಹೋದರು (ಕುಂಕುಮ. ೩೮). ೫. ಸೌಖ್ಯ; ಸಂತೋಷ. 
೬. ತೃಪ್ತಿ; ಸಮಾಧಾನ. ೭. ಪಾಳೆಯ; ವಸಾಹತು: ಪುಲಿಕಾಟ್‌ . . , 
ಸಾಡ್ರಾಸ್‌ - ಇವು ಮುಂಚೆ ಡಚ್ಚರ ಸ್ವಾಸ್ತ್ಥ್ಯಗಳಾಗಿದ್ದುವು (ಭೂಗೋಳ. ೮೨). 
೮. [ಕಾವ್ಮಮಾ। ಕವಿತ್ವದ ಎಂಟು ಪರಿಕರಗಳಲ್ಲಿ ಒಂದು : ಕಾವ್ಯಮಾಮಾಂಸೆ 
ಯಲ್ಲಿ ರಾಜಶೇಖರನು, ಸ್ಟಾಸ್ಥ ಂ ಪ್ರತಿಭಾಭ್ಯ್ಮಾಸೋ ಭಕ್ತಿರ್ವಿದ್ರತ್ಯಥಾ ಬಹುಶ್ರುತತಾ 
ಸ್ಮೃತಿದಾರ್ಥ್ಯಮನಿರ್ವೇದಶ್ವ ಮಾತರೋಷ್ಟ್‌ ಕವಿತ್ವಸ್ಮ . . . ಎಂದು ಪಟ್ಟಿಹಾಕುತ್ತಾನೆ 
(ಭಾರಮಾ. ೧೮೩). (ಸಂ.] ಸ 

ಸ್ವಾಹಾಕಾರ (ನಾ). ಹೋಮಕಾಲದಲ್ಲಿ ಮಾಡುವ "ಸ್ವಾಹಾ' ಎಂಬ ಶಬ್ದದ 
ಉಚ್ಚಾರಣೆ: ಸ್ವಧಾಕಾರ ವಷಟ್ಕಾರ ಸ್ವಾಹಾಕಾರೋಂಕಾರಧ್ವನಿ ನೆಗಲ* ನೆಗಟ್ಹುದಾ 
ಹುತಿಧೂಮಂ (ಪಂಪಭಾ. ೬-೩೪). [ಸಂ.] 

ಸ್ವಾಹಾಪತಿ (ನಾ). ಸ್ವಾಹಾದೇವಿಯ ಪತಿ; ಅಗ್ನಿ: ಶ್ರೀಪತಿಗೆ ಸೊಬಗನು 
* * ೬ ಸರಿತೃತಿಗೆ ಗಂಭೀರತೆಯನು ಸ್ವಾಹಾಪತಿಗೆ ತೇಜಮಂ ಕೊಟ್ಟ ಗುರುಮೂರ್ತಿ 
ಪಂಪಾಪತಿ ವಿರೂಪಾಕ್ಷನೆಮಗಿಷ್ಟಸಿದ್ಧಿಯಂ ಮಾಳ್ಕೆ ಸಂತೋಷದಿಂದ (ಹಚಕಾ. ೧-೧); 


ಸ್ವಾಹಾಪ್ರಿಯ 


ಸುರಪತಿಯುಂ ಸ್ವಾಹಾಪತಿಯುಂ . . 
ಪತಿಗಳ್‌ (ಪುಷ್ಪಪು ೧೦-೮೦). (ಸಂ. 
ಸ್ವಾಹಾಪ್ರಿಯ (ನಾ). ಇ ಸ್ವಾಹಾಪತಿ : "ವಸು ಸಿತೇತರಗತಿ ಸ್ವಾಹಾಪ್ರಿಯಂ . . . 
ಪಾವಕಂ ಜ್ವಾಲಿ ವೈಶ್ವಾನರಂ'' (ಮಂಗರಾ. ೧೪-೬). ಸಂ.) 

ಸ್ವಾಹೆ (ನಾ). ಅಗ್ನಿಯ ಹೆಂಡತಿ : ""ಅರ್ಚಿಯೆನಲಗ್ನಿ . ... ಸ್ವಾಹಾಖ್ಕೆಯೆನಲವನ 
ನಾರಿಯಕ್ಕುಂ`' (ಮಂಗರಾ. ೧೪-೩). (ಸಂ. ಸ್ವಾಹಾ) 

ಸ್ಟಿನ್ನತೆ (ನಾ). ಬೆವರುವಿಕೆ: ರತಪುನ್ನ ಕಿನ್ನರೀಸ್ಟಿ [ಪಾಠಾಂ. ಸ।ನ್ನತೆಯಂ ತಣ್ಮಲೆದು 
ಕಳೆದು ಸುಯ್ಕಿಂ ಸುರಭೀಕೃತಮಾಗುತ್ತುಂ ಪ್ರತ್ಕುಪಕೃತಿವಡೆವುದು ತದುಪವನದ 
ಪಾವನಪವನಂ (ಚಂದ್ರಪು. ೧೦-೪೨). ಸಂ. ಸ್ವಿನ್ನತಾ। 

ಸ್ವಿನ್ನಾಂಗ (ನಾ). ಬೆವರುವ ದೇಹ; ಬೆವರಿಡುವ ಶರೀರ: ಸುಕುಮಾರ ಕುಮಾರನ 
ಕಂಟಕಿತಾಂಗಪ್ರಕೃತಿಗಂ ವಧೂಸ್ವಿನ್ನಾಂಗಪ್ರಕೃತಿಗಮನಂಗನೇಂ ಪಚ್ಚಿ ಕೊಟ್ಟನೋ 
ಬೇಜೆವೇಜ್‌ ರಸಮಂ ಪಸೆಯೊಳ್‌ (ಶಾಂತಿಪು. ೭-೧೪). [ಸಂ.1 | 

ಸ್ವೀಕರಣ (ನಾ). ೧. ಇನ್ನೊಬ್ಬರಿಂದ ತೆಗೆದುಕೊಳ್ಳುವಿಕೆ; ಅಂಗೀಕರಿಸುವಿಕೆ : 
ಹೊಗೆಸೊಪ್ಪು. . . ಪೋರ್ಚುಗೀಸರಿಂದ ಸ್ವೀಕರಣ (ಶಾಸಗಿ. ೨೭). ೨. ( ಅತಿಥಿಗಳನ್ನು) 
ಬರಮಾಡಿಕೊಳ್ಳುವುದು; ಸ್ವಾಗತಿಸುವುದು: ಲೋಕಪಾಲನು ಕಾಲ್ನಡೆ 
ಯೊಳಿದಿರ್ವಂದೊಡನೆ ಸಾರ್ದು ಪ್ರಾಕಟಪ್ರಿಯ ವಿನಯಪೂರ್ವ ಸ್ವೀಕರಣ ಸತ್ಕಾರ 
ಸಂತುಷ್ಟಾಕಲನನಂ ಮಾಡಿ (ಬಸಪು. ೫-೧೭). ೩. ಮದುವೆ; ವಿವಾಹ. 
೪. [ಭಾಷಾಶಾ। ಒಂದು ಭಾಷೆಯು ಬೇರೆ ಭಾಷೆಗಳಿಂದ ಪದಗಳನ್ನು 
ತೆಗೆದುಕೊಂಡು ತನ್ನದಾಗಿ ಮಾಡಿಕೊಳ್ಳುವಿಕೆ: ಅಕ್ಷರಮಾಲೆಯ ವೈಲಕ್ಷಣ್ಮ 
ದಿಂದಲೂ, ಸ್ಟೀಕರಣಕ್ರಮದ ವೈಲಕ್ಷಣ್ಮದಿಂದಲೂ ಸಂಸ್ಕೃತದಿಂದ ಅದರೊಳಕ್ಕೆ 
ಬಂದ ಪದಗಳು ಬಹುವೇಳೆ ಮಾರ್ಪಟ್ಟು ಹೋದುವು (ನಮ್ಮನು. ೧೮): ಈ ಸ್ವೀಕರಣ 
ಕಾರ್ಯ ಮತ್ತು ಪದಗಳ ಸಂಖೆ ಹೆಚ್ಚಾಯಿತು (ದ್ರಾಎಎ. ೪೩೬). ೫. [ಗ್ರಂಥಸಂ। 
ಪಾಠಾಂತರಗಳಿರುವಲ್ಲಿ ಪರಿಶೀಲಿಸಿ ಒಂದು ಪಾಠವನ್ನು ಯೋಗ್ಕಪಾಠವೆಂದು 
ಒಪ್ಪಿ ಇಟ್ಟುಕೊಳ್ಳುವಿಕೆ: ಸಂಪಾದಕ, ಕವಿ ಬರೆದದ್ದು ಇದೇ ಅಥವಾ ಅದು 
ಬೇರೆ ಇದ್ದಿರಲಾದರು ಎಂದು ತೀರ್ಮಾನಿಸಿ ಪಾಠವೊಂದನ್ನು ಒಪ್ಪಿಕೊಳ್ಳುವುದು 
ಸ್ವೀಕರಣ (ಕನ್ನಸಂ. ೧೭೭). 1ಸಂ.]. 

ಸ್ತೀಕರಣೀಯ (ನಾ). ಸ್ವೀಕರಿಸುವುದಕ್ಕೆ ಯೋಗ್ಕವಾದುದು; ಪಡೆಯಲು 
ಅರ್ಹವಾದುದು: ಅದು ನನಗನುಭವನೀಯವಲ್ಲವೆಂದು ಹೇಳುತ್ತಿರುತ್ತೇನೆಯೇ 
ಹೊರತು ಸ್ವೀಕರಣೀಯವಲ್ಲವೆಂದು ನಾನು ಹೇಳಲಿಲ್ಲ (ಲಕ್ಷ್ಮೀಪ್ರ. ೧೬೮). ([ಸಂ.] 

ಸ್ವೀಕರಿಸು (ಕ್ರಿ). ೧. ತನ್ನದಾಗಿ ಮಾಡಿಕೊಳ್ಳು; ಅಂಗೀಕರಿಸು: ಅರಸುಗಳ್‌ 
ತಮ್ಮ ಮೊರೆಯೊಳಿರ್ದೋಲೈಸುವ ಮನುಜಂ ವಿದ್ಮೆಯಿಲ್ಲದವನಾದೊಡಂ ಅಕುಲೀನ 
ನಾದೊಡಂ ಆಯೋಗ್ಕನಾದೊಡಂ ಸ್ವೀಕರಿಸುವರ್‌ (ಪಂಚತಂ. ೩೨-೧೯); ಮಾಲುಗೊಂಬವರು 
ಹರವಿಯಂ ಬಾಜ್‌ಸಿಯಲಾ ಸ್ವೀಕರಿಸುವರು (ಬಸಪು. ೨೨-೬೪). ೨. ರ. 
ಭುಂಜಿಸು: ನಾನು ಸಕಲಪದಾರ್ಥವ ಸ್ವೀಕರಿಸುವ ಮುನ್ನವೇ ಜಂಗಮಕ್ಕೆ ಮೃಷ್ಟಾನ್ನವ 
ನೀಡುವೆ (ಮಹಾದೇ.ಬ. ೮೯-೨೯). ೩. ವಧುವನ್ನಾಗಿ ಒಪ್ಪಿಕೊಳ್ಳು; ಮದುವೆ 
ಯಾಗು: ಎನ್ನ ಮಗಳಂ ಸ್ವೀಕರಿಸಿ ನೀವೆನ್ನನುದ್ದರಿಸುವುದು (ಬಸಪು. ೪-೨). 
೪. ಒಂದು ನಿರ್ದಿಷ್ಟ ಮತ, ಸಂಪ್ರದಾಯ ಮೊದಲಾದುವನ್ನು ಒಪ್ಪಿ, ಅದಕ್ಕೆ 
(ಹೊಸದಾಗಿ) ಸೇರು: ಶೈವಸಂಪ್ರದಾಯವನ್ನು ಸ್ವೀಕರಿಸಿದರು (ಇಸ್ಲಾಂಸಂ. ೧೮). 
೫. ವ್ರತ, ಆಚರಣೆ ಮೊದಲಾದುವನ್ನು ಕೈಕೊಳ್ಳು : ಕೆಲಂಬರ್‌ ಪ್ರಥಮೋಪಶಮ | 
ಸಮ್ಮಕ್ತ್ವಮಂ ಸ್ವೀಕರಿಸಿ ಅಸಂಯುತರಪ್ಪರ್‌ (ಗೊಮ್ಮಸಾ. ೧೫೧-೨). ೬. ಒಬ್ಬಕೊಳ್ಳು; 
ಸರಿಯೆಂದು ಗ್ರಹಿಸು: ಒಂದೆರಡು ಮೂಲಕಿಂದು ಪದಾರ್ಣಿಮನೆಣಿಸುವೆಡೆ 
ಯೊಳ್‌ ಏಕವಚನ ದ್ವಿವಚನ ಬಹುವಚನಂಗಳಂ ಸ್ವೀಕರಿಸುವರ್‌ (ಶಮದ. ೯೪ ವೃತ್ತಿ). 
೭೬. ತಾಳು; ಹೊಂದು: ಶ್ರೀಕೇಳೀನಿಲಯಂ ರಮ್ಮಾಕೃತಿ ದಿವಸಾನುಸಾರದಿಂ 
ಪುದಿದೊಡವಂ ಸ್ವೀಕರಿಸಿದನಮಳಿನ ಕಮಳಾಕರಮೆನೆ ಜೈನಮನೋಹರಚರಿತಂ 
(ಚಂದ್ರಪು. ೪-೧). (ಸ್ವೀಕರಣ 1 - ಇಸ್ಸು। 

ಸ್ವೀಕಾರ (ನಾ). ವ ಸ್ವೀಕರಣ ೧: ""ಪ್ರಮಾಣಸ್ವೀಕಾರ' ಪರಾ. (ಸಂ.] 


. ಧನಪತಿಯುಂ ಪಶುಪತಿಯುಮೆನಿಸಿದಾಶಾ 


5 


10 


165 


25 


35 


|40 


45 


೮೭೯೧ 


[4 
ಹ 


ಸ್ವೇಚ್ಛಾಮರಣಿ 


ಸ್ವೀಕಾರಬಡು (ಕ್ರಿ). ಒಪ್ಪಿಗೆಯಾಗು; ಅನುಮತವಾಗು : ಸ್ವೀಕಾರಬಟ್ಟು 
ಕರೆಸಿಕೊಂಡು ಹೋಗದೆ ನೂಕಿ ಬಂಧುಗಳೆಯ್ದಲವರು ಏಕವರ್ಬಂದರೊ ಕರೆದೆವೆಯೆಂಬರು 
ತೂಕ ತಗ್ಗುವುದು (ಭರಚ. ೪೦-೩೮). [ಸ್ವೀಕಾರ *- ಪಡು] 

ಸ್ವೀಕೃತ (ಗು). ೧. ತನ್ನದಾಗಿ ಮಾಡಿಕೊಂಡ; ಅಂಗೀಕರಿಸಿದ. ೨. ಕೈಕೊಂಡ: 
ಸ್ವೀಕೃತಸತ್ತಪಃಪ್ರಚಯನಂ ಶ್ರೀಕುಂಡಕುಂದೋಜ್ಜ ಳಾನ್ಪಯನಂ ವಂದಿಪೆನಟ್‌ ಯಿಂದೆ 
(ಚಂದ್ರಪು. ೧-೨೧). ೩. ಮದುವೆಯಾದ. ೪. ತಾಳಿದ; ಹೊಂದಿದ. ೩,೪: ಆ 
ಕಮಳಜಾತವಂಶಸುಧಾಕರದೊಳ್‌ ಪಂಪುವೆತ್ತನುದ್ಧತಧಾತ್ರೀಲೋಕಂ ಸ್ಟೀಕೃತವಿಮಳಶ್ರೀಕಂ 
ಗೋವಿಂದನಂದದಿಂ ಗೋವಿಂದಂ (ಕಇಆ. ೩-೨-೫೯: 1058). ೫. ಒಪ್ಪಿಗೆಯಾದ; 
ಸಮ್ಮತವಾದ. (೬0.1 

ಸ್ವೀಕೃತಪುತ್ರ (ನಾ). ದತ್ತುಪುತ್ರ. (ಸಂ. 

ಸ್ವೀಕೃತಿ (ನಾ). ಒಪ್ಪಿಗೆಯಾದುದು; ಅಂಗೀಕೃತವಾದುದು; ಸ್ವೀಕರಿಸಿದುದು. 

(ಸಂ. 

ಸ್ತ್ರೀಯ (ಗು). ತನ್ನದೇ ಆದ; ಸ್ವಂತ; ಸ್ವಕೀಯ : ರಾಯ ಮುದಿದಶರಥನನಾಡಿಸುತ 
ಕೈಕೇಯಿ ಸ್ತೀಯವಶೆದೆೆ' ಕೋಸಲವನಾಳಿದಂತೆ ಮಾಯೆ ಬೊಮ್ಮನ ಬಿನದವಡಿಸಿ ನಮ್ಮಾ 
ಜಗವ ಕಾಯುವಳು ತನ್ನಿಚ್ಛೆ (ಮಂಕುಕ. ೧೪೬): ಸ್ವಸ್ಲಾನೆದಲಿ ನಿಂತು ಸ್ಟೀಯಧರ್ಮದಿ 
ನಡೆದು ಸರ್ವರಿಗೆ ಹಿತಕಾರಿಯಾಗಿ ಬಾಳುವೆನು ! (ಕರುಶ್ರಾ. ೩೨-೧೩). ([ಸಂ.] 

ಸ್ತ್ರೀಯೆ (ನಾ). [ಕಾವ್ಮಮಾ] ಮೂರು ಬಗೆಯ ನಾಯಿಕಾಭೇದಗಳಲ್ಲಿ 
ಮೊದಲನೆಯ ವರ್ಗಕ್ಕೆ ಸೇರಿದವಳು: ಎನಸುಂ ಸ್ವೀಯೆ ಜ್ಯೇಷ್ಠಾಕನಿಷ್ಠೆಯಿಷ್ಟಂ 
ಗಳಿಂದಮಿರ್ತೆಅಂ (ಶೃಂಗಾರ. ೩-೨೨) ; ನಾಯಿಕೆಯರಲ್ಲಿ "ಸ್ವೀಯೆ' (ತನ್ನವಳು), "ಆನ್ಮೆ' 
(ಇತರಳು), "ಸಾಧಾರಣೆ' (ವೇಶ್ಮ) ಎಂದು ಮೂರು ವಿಧ (ಸಂನಾಟ. ೧೪). "ಸ್ವಕೀಯೆ' 
ಪರಾ. (ಸಂ. ಸ್ಟೀಯಾ। 

ಸ್ವೇಚ್ಛಾಚಾರ (ನಾ). ಮನಬಂದಂತೆ ನಡೆಯುವಿಕೆ; ಉಚ್ಛ )೦ಖಲತೆ; 
ಸ್ವೈರವೃತ್ತಿ: ಸ್ವಚ್ಛಂದಪ್ರವೃತ್ತಿಯಾಗಲಿ ಸ್ಟೇಚ್ಛಾಚಾರವಾಗಲಿ ಅಲ್ಲಿಲ್ಲ (ಪ್ರಬಂಧ. ೯೦). 

[ಸಂ.1 

ಸ್ವೇಚ್ಛಾಚಾರಿಣಿ (ನಾ). ತನ್ನ ಮನಬಂದಂತೆ ವರ್ತಿಸುವವಳು; ಸೈ ರಿಣಿ: 
ಮೂರು ಮಕ್ಕಳಿಗಿಂತ ಹೆಚ್ಚಾಗಿ ಯಾವ ಆಪದ್ದರ್ಮವೂ ಒಪು ವುದಿಲ್ಲ. ಅದ್ದರಿಂದ 
ನಾಲ್ಕನೆಯ ಮಗನನ್ನು ಪಡೆದರೆ ನಾನು ಸ್ಟೇಚ್ಛಾಚಾರಿಣಿಯಾದೇನು !' (ವಚಭಾ. ೧೩). 

[ಸಂ. ಸ್ವೇಚ್ಛಾಚಾರಿಣೀ) 

ಸ್ವೇಚ್ಛಾತೂರ್ಯ (ನಾ). (?): ಯಣಾತೂರ್ಯ ಸ್ಟೇಚ್ಛಾತೂರ್ಯ ಇಂತೀ 
ಮಾಟದಲ್ಲಿ ಮಾಡೆ ಉಂಡ ಓಗರ ವಾಂತಿಯಾದಂತೆ . . . ಸ್ಟೇಚ್ಛಾತೂರ್ಯವೆಂಬ 
ತೂರ್ಯದಲ್ಲಿ ನಿಂದು ಆ ತೂರ್ಯವಂ ಬಿಟ್ಟು ತುದಿಯಲ್ಲಿ ನಿಂದು ಒಡೆಯನ ಕೈಯಲ್ಲೆಡೆ 
ಮಡಗಿರಲಾಗಿ ಒಡೆಯ ಕೇಳಿದಡೆ ಒಡೆಯಂಗೆ ಒಡವೆಯಂ ಕೊಟ್ಟು ದೃಢಚಿತ್ತದಲ್ಲಿಪ್ಪವಂಗೆ 
ಪೊಡವಿಯ ಮಾಟಕೂಟದವರು ಸರಿಯೇ (ಮೋಳಿಮಾ. ೨೮-೧೧೮): ಕ್ರಿಯನಟ್‌ದು 
ಆಚಾರದಲ್ಲಿ ನಿಂದು ಯಣಾತೂರ್ಯ ಮುಖ್ಕತೂರ್ಯ ಸ್ಟೇಚ್ಛಾತೂರ್ಯವೆಂಬ ಮೂಲು 
ಮಾಟವ ಕಂಡು . . . ಮಾನ್ಕರ ಇರವನಬ್‌ತು ಕೂಡುವಲ್ಲಿ ಇಂತೀ ಭಾವ ಸದ್ಭಕ್ತನ 

[ಸಂ. ?] 

ಸ್ವೇಚ್ಛಾಮರಣ (ನಾ). ೧. ತನ್ನ ಇಚ್ಛಾನುಸಾರವಾಗಿ ಸಾವನ್ನು ಹೊಂದು 
ಎಕೆ,-- ಮರಣವನ್ನು ಪಡೆಯುವಿಕೆ. ೨. ತನ್ನ ಇಚ್ಛಾನುಸಾರವಾಗಿ ಹೊಂದುವ 
ಸಾವು. (ಸಂ.] 

ಸ್ವೇಚ್ಛಾಮರಣಿ (ನಾ). ೧. ತನ್ನ ಇಚ್ಛೆಯ ಮೇರೆಗೆ ತನ್ನ ಸಾವಿನ ಸಮಯ 
ವನ್ನು ನಿರ್ಧರಿಸಲು ಸಮರ್ಥನಾದ ವ್ಯಕ್ತಿ: ಮಾರ್ಕಂಡೇಯಮಹಾಮುನಿ 
ಸ್ವೇಚ್ಛಾಮರಣಿಯೆನಿಸಿಕೊಂಡನಲ್ಲದೆ ಲಿಂಗದ ನಿಜವನಲ*ಯನು (ಬಸವ. ೮೫೭) ; ಆ 
ಮಹಾರಥ ಭೀಷ್ಮನೇ ಸ್ವೇಚ್ಛಾಮರಣಿಯಾಚಾರ್ಯ ಚಾಪವ್ಕೋಮಕೇಶನು ಹೊಕ್ಕು 
ಕಾಣರು ಹಗೆಗೆ ಹರಿವುಗಳ (ತುವ್ಮಾಕ. ೧-೨೭): ಸ್ವೇಚ್ಛಾಮರಣಿಯಾಗಿದ್ದದ್ದರಿಂದ ಅವನು 
ಯಾವಾಗ ಬೇಕಾದರೆ ಆವಾಗ ಸಾಯಬಹುದಾಗಿತ್ತು (ವಚಭಾ. ೨೭೫). ೨. ಭೀಷ್ಮನ 
ಒಂದು ಹೆಸರು. (ಸಂ. ಸ್ವೇಚ್ಛಾಮರಣಿನ್‌।] 


ಸ್ಹಲ (ಮೋಳಿಮಾ. ೧೧೬-೪೫೬). 


ಸ್ವೇಚ್ಛಾಮೃತ್ಯು ೮೭೯೨ ಸ್ರೋಪಹಜ್ಞತೆ 


ಸ್ವೇಚ್ಛಾಮೃತ್ಕು (ನಾ). = ಸ್ಟೇಚ್ಛಾಮರಣಿ ೨: ದೇವವ್ರತಿಯುಂ ಸ್ಟೇಚ್ಛಾಮೃತ್ಕುವುಂ। |ಸ್ವೈರ (ಗು). ೧. ಮನಬಂದಂತೆ ನಡೆಯುವ; ಸ್ವಚ್ಛಂದ ವರ್ತನವುಳ್ಳ. 
ಕುರುಕುಲಪಿತಾಮಹನುಂ ಆಹವಭೀಷ್ಮನುಮೆನಿಸಿದ ಭೀಷ್ಮನ ಶರಶಯನದೊಳಂ.. . . ೨. ಅನಿಯಂತ್ರಿತವಾದ; ಯಾವ ಕಟ್ಟುಪಾಡಿಗೂ ಒಳಗಾಗದ. ೩. ಸ್ವತಂತ್ರ 
ಸುಯೋಧನಂ ಚಿಂತಾಕ್ರಾಂತನಾಗಿ (ಗದಾಯು. ೨-೧೦ ವ). [ಸಂ.) ವಾದ. ೪. ಸೋಮಾರಿಯಾದ; ಆಲಸಿಯಾದ. ೫. ಐಚ್ಛಿಕವಾದ. (ನಾ). 
ಸ್ಟೇಚ್ಛಾಲಾಪ (ನಾ). ೧. ಇಷ್ಟಬಂದಂತೆ ಮಾತನಾಡುವುದು: ಒಳ್ಳೆಯದು, ಇವರ ೬. ಸ್ವಂತ ಇಚ್ಛೆ; ಸ್ವೇಚ್ಛೆ. ೩. ಅನಿರ್ಬಂಧತೆ; ಸ್ವಚ್ಛಂದತೆ: ''ಮಂದದೊಳು 
ಸ್ಟೇಚ್ಛಾಲಾಪಗಳನ್ನು ಕೇಳುವೆನು (ಶಾಕುಂತ. ೩೩-೨೧). ೨. ಕಾಡುಹರಟೆ. (ಸಂ. |5| ಸ್ವೇಚ್ಛಿಯೊಳು ಸ್ವೈರಮೆಂದೆಂಬುದು'' (ಮಂಗರಾ. ೧೪೩-೨೩); ಸ್ವೈರದಿವಾಂ ಪೋಗುತ್ತಿರೆ 
ಸ್ವೇಚ್ಛಾವೃತ್ತಿ (ನಾ). ಎ ಸ್ವೇಚ್ಛಾಚಾರ: ನಿನ್ನ ಸ್ಟೇಚ್ಛಾವೃತ್ತಿಯನ್‌ ನ್‌ | |, ತಾರಾಪಢದೊಳ್‌ ಪಳಂಚಿದುದು ಕಿವಿಯಂ ಹಾಹಾರವಂ (ಪಂರಾಮ. ೧೦-೫೭); 
ತೊಲ'ಯಲೈವೇಮ್ಕು೦ (ಬದ್ಧಪ್ರ. ೫೫-೧೨೦೨). (ಸಂ.1 ಪೌರ ಪೌರಂಧ್ರಿಯರ್‌ ಪದುಳದಿಂದೈತಂದು ಸ್ವೈರದಿಂದವಗಾಹಮೆಸಗೆ (ವೆಂಕಾರಾ. 
ಸ್ವೇಚ್ಛೆ (ನಾ). ೧. ತನ್ನ ಇಚ್ಛೆ ,- ಇಷ್ಟ. ೨. ಯಾವುದೇ ಕಟ್ಟುಪಾಡುಗಳಿಲ್ಲದೆ : ೧-೫-೪). ಆ. ಸೋಮಾರಿ; ಆಲಸಿ: “ಸ್ಟೆ ನಃ - ಆಲಸ್ಕಗಾರ, ಸ್ವತಂತ್ರನು'' 


ಇಷ್ಟಬಂದಂತೆ ಇರುವಿಕೆ: ನೆರೆದಿರ್ದತ್ತೊಂದು ನಾನಲ್ವಿಡಿದು ಮಹಿಷವೃಂದಂ | (ಸಿದ್ಧಾಂತಿ. ೪೧೮). ೯. ನಿಧಾನ; ಮಂದವೇಗ : "ಸ್ಟೈರಚರ' ಪರಾ. [ಸಂ.1 
ಯಢಾ ಸ್ವೇಚ್ಛೆಯಿಂದಂ (ಚಂದ್ರವು ೫-೬೧); ಸ್ವೇಚ್ಛೆಯಿಂದಾ ಹಯಂ ತೆಂಕಮೊಗವಾಗಿ [10 | ಸ್ವೈರಚರ (ನಾ). ಮೆಲ್ಲಗೆ ಸುಳಿಯುವಂತಹುದು; ಮಂದಗಾಮಿ: ಸಾರತಠ್ರ 
ನಡೆದುದು (ಜೈಮಿಭಾ. ೮-೧೩); ಯಾವ ನಿಯಮ ನಿರ್ಬಂಧಗಳೂ ಇಲ್ಲದೆ ಸ್ಪೇಚ್ಛೆಯಾಗಿ |: ಶೈತ್ಕಭಾರಂ ಸ್ವೈರಚರಂ ಸುಟ್‌ವುದಲ್ಲಿ ಚಾರುಸಮಾರಂ (ಜಗವಿ. ೨-೨೫). (ಸಂ. | 
ಬೆಳೆದಳು ಮುಕ್ತಾ (ಆಶ್ರಮ. ೪೭). ಸೆಂ. ಸ್ವೇಚ್ಛಾ] ಸ್ವೈರಚಾರ (ನಾ). = ಸ್ಟೈರಚರ: ಚೇತಃಪ್ರೀತಿಯಂ ಪೆರ್ಚಸುವುದುಪವನಸ್ವೆ [ರಚಾರಂ 

ಸ್ವೇದ (ನಾ). ೧. ಬೆವರು: ಸಂತಸದೊಳೋಲಾಡಿ ಪುಳಕ ಸ್ವೇದ ತೊದಳು ಸಮಾರಂ (ಮಲ್ಲಿಪು ೨-೪೦); ಲೀಲೆಯಿಂ ಬಾಲಕನೆನೆ ಸುಳಿದಂ ಸ್ಟೈರಚಾರಂ ಸಮಾರಂ 
ಕಂಪನ . . . . ಸುಖದಲಿ ಹಾಡಿ (ಹಚಕಾ. ೫-೮೦). ೨. ಉಷ್ಣತೆ. ೩. ಆವಿ; ಉಗಿ. (ರಾಜಶೇ. ೧೧-೭೭). [ಸೆಂ.] 


೪. [ಕಾವ್ಮಮಾ)] ಎಂಟು ಬಗೆಯ ಸಾತ್ವಿಕಭಾವಗಳಲ್ಲಿ ಒಂದು; ಬೆವರುವಿಕೆ: | 15 | ಸೈರತೆ (ನಾ). ಸ್ವಚ್ಛಂದವರ್ತನೆ ; ಸ್ವೇಚ್ಛಾವೃತ್ತಿ. ಸಂ. ಸ್ಟೈರತಾ। : 
ಸ್ಟೇದಂ ವೈವರ್ಣ್ಣಂ ಸ್ವರಭೇದಂ ರೋಮಾಂಚನಂ ಪ್ರಕಂಪನಂ . . . ಲಯಮೆಂ | [ಸೈರಪಥ (ನಾ). ಅನಿರ್ಬಂಧವಾದ ಮಾರ್ಗ; ಅಡೆತಡೆಗಳಿಲ್ಲದ ದಾರಿ: 


ದಾದುವಿವೆಂಟುಂ ರಸಕ್ಕೆ ಸಾತ್ವಿಕಭಾವಂ (ಕಾವ್ಮಾವ. ೭೯೬); ಪುಲಕಾಶ್ರುಸ್ವೇದ ಸ್ತಂಭಲಯ | | ಪಾರಂಗತಂಗಂತರಾಳ ದೂರಗಳೇನು? ಸ್ರೈರಪಥಧವಾತನದು (ಮಂಕುಕ. ೭೯೮). (ಸಂ.) 
ಸ್ವರಭೇದಕಂಪವೈವರ್ಣೃಂಗಳ್‌ ಸಲೆ ಸಾತ್ವಿಕಭಾವಂಗಳ್‌ (ರಸರ. ೧-೮). (ಸ) | ಸ್ನೈರಮಾರ್ಗ (ನಾ). ಸ್ವಂತಅಪೇಕ್ಷೆಯಿಂದ ಆಯ್ದುಕೊಂಡ ಮಾರ್ಗ: 
ಸ್ವೇದಜ (ಗು). ೧. ಬೆವರಿನಿಂದ ಹುಟ್ಟಿದ. (ನಾ). ೨. ನಾಲ್ಕು ಬಗೆಯ | | ಜಿನಮಾರ್ಗಂ ಸ್ವ ,ರಮಾರ್ಗಂ ಜಿನಮತಮೆ ಮತಂ ಜೈನಧರ್ಮಂ ಇತ್‌ 


ಜೀವಜಂತುಗಳಲ್ಲಿ ಒಂದು ಬಗೆ; ಬೆವರಿನಿಂದ ಹುಟ್ಟುವ ಕ್ರಿಮಿ: ಅಂಡಜ, |20| (ಸುಕುಮಾ. ೧-೪೯). [ಸಂ.] 
ಸ್ವೇದಜ, ಉದ್ಭಿಜ, ಜರಾಯುಜರೆಂಬ ಪ್ರಾಣಿಗಳಿಗೆ ಭವಿತವ್ಯವ ಕೊಟ್ಟವರಾರೋ ಸ್ನೈರವೃತ್ತಿ (ನಾ). ಮನಬಂದಂತೆ ನಡೆಯುವಿಕೆ; ಸ್ವಚ್ಛಂದವರ್ತನೆ; 
ಬಸವ. ೨೨೫); ಬೆರೆಯೆ ಭೂತಾಂಶಗಳು ಪಂಚೀಕರಣದಿಂದಲಿ ಸ್ಟೇದಜೋದ್ದಿಜ ನೆರೆ | | ಸ್ಟೇಚ್ಛಾವೃತ್ತಿ: ಹರಿತಹ ನೀರು ಕೊಲ'ವುದು ದಡವನೆರಡನು ಸ್ವ ರವೃತ್ತಿಯಲಿ 
ಜರಾಯುಜವಂಡಜವೆನಿಪ ನಾಲ್ಕು ಪ್ರಾಣಿಗಳು (ಅಮೃತ. ೪-೧೪). ([ಸಂ.] |. (ಕಾಶಿರಾ. ೪೩-೨೫); ತಾಯಿ ಮೇನಕೆಯಾದರೂ ಬಂದುದು ವೇಶೈಗೆ ಸಹಜವಾದ 
ಸ್ವೇದಜಲ (ನಾ). ಬೆವರಿನ ನೀರು; ಬೆವರು: ಲಾವಣ್ಮರಸದ ಒಂಡುಗಳಾ | | ಸ್ತೈರವೃತ್ತಿಯಿಂದಲ್ಲ, ಮಹೇಂದ್ರನಾಣತಿಯಂತೆ (ಧರ್ಮಸಾ. ೭೫). ಸಂ.) 
ವರಿಸಿದುವೆನಿಸಿ ಪೊಳೆದುವವನೀಶ್ವರಕಾಂತಾವದನಂಗಳ್‌ ಸ್ಟೇದಜಲಾ।ಪಾಕಾಂ. ಲವಾ। |25 | ಸ್ವೈರಾಲಾಪ (ನಾ). ಎ ಸ್ಟೇಚ್ಛಾಲಾಪ ೧: ಒಂದು ರಮಣೀಯಸ್ವಾನದೊಳ್‌ ಪರಸ್ಪರ 
ವಳಿಯಿಂ (ಆದಿಪು. ೧೧-೫೧); ವಿತತಸೃಕ್ಟದ ಲೋಳಿಗಳ ಸಂಸೃತ ಜಠರಜ ಸ್ವೇದಜಲಲಾಲಿತ | ಸ್ರೈರಾಲಾಪದಿಂದಿರ್ದ ವಿಟಜನದೊಳೊರ್ವಂ . . . ಎನೆ (ಜಗವ. ೧೬-೧೨೯ ಪ). [ಸಂ.] 
ಹಯಾವಳಿ ಕಳನ ಗೆಲಿದವು ಹರಿಯ ನೇಮದಲಿ (ಕುವ್ಕಾಭೀ. ಒ-೪). (ಸಂ.] ಸ್ವೈರಿಣಿ (ನಾ). ಮನಬಂದಂತೆ ವರ್ತಿಸುವವಳು; ವ್ಯಭಿಚಾರಿಣಿ; ವೇಶ: 
ಸ್ವೇದನ (ನಾ). ೧. ಬೆವರು. ೨. ಬೆವರುವಂತೆ ಮಾಡುವುದು. ೩. ಬೆವರು | ಸ್ಕೈರಿಣಿ ಬಗೆ ಬಂದಾಗಳೆ ಮಾರಕ್ರೀಡೆಯನೊಡರ್ಚಲೆಂದುಪಪತಿಯಂ ದಾರಕನಂ 
ಬರಿಸುವ ಔಷಧ. (ಸಂ.] | ಕೊಲವೇಲ್ದಿಳ್‌ (ಪಂರಾಮಾ. ೮-೫೨); ಮೇನಕೆಯಲ್ಲಿ ಕಾಮದಿಂದ "ಹುಟ್ಟಿದ ನೀನು- 
ಸ್ವೇದನವಿಧಿ (ನಾ). [ವೈದ್ಮಶಾ] ಆಯುರ್ಮೇದಪದ್ಧೆತಿಯ ಐದು ಬಗೆಯ |30; ಸ್ವೈರಿಣಿಯಾಗಿ ತೋರುತ್ತೀಯೆ (ವಚಭಾ. ೩೯೭). ಸಂ. ಸ್ಕೈರಿಣೀ] _` | 
ಚಿಕಿತ್ಸಾಕ್ರಮಗಳಲ್ಲಿ ಒಂದು; ಬೆವರುವಂತೆ ಮಾಡುವುದರಿಂದ ನೀಡುವ! |ಸ್ಪೋದರಪೂರಣ (ನಾ). ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವಿಕೆ; 


ಚಿಕಿತ್ಸೆ: ಸ್ನೇಹವಿಧಿಯು ಸ್ನೇಹವೆನಿಸಿಕೊಂಬುದು; ಸ್ಟೇದನವಿಧಿಯೇ ಸ್ವೇದನವೆನಿಸಿ | | ಉದರಂಭರಣ: ಕ್ರೂರಕರ್ಮಮಂ ಪತ್ತುವಿಟ್ಟು ಶುದ್ಧಚಿತ್ತನಾಗಿ ಸ್ಫೋದರಪೂರಣ 
ಕೊಂಬುದು, ವಮನವಿಧಿ, ವಿರೇಚನವಿಧಿ, ನಸೃವಿಧಿ ಸಹಾ ಪಂಳಾರ್ಮವಿರೂಬುವವ |. ಮಾತ್ರಕ್ಕೆ ತಕ್ಕನಿತನೇ ಸ್ವೀಕರಿಸಿ (ಪಂಚತ ೬೭-೭). ಸಂ.) 
(ಸಕವೈ. ೨೪). (ಸಂ.) we (ಗು). ೧. ಸ್ವತಂತ್ರವಾಗಿ ಕಲ್ಪಿಸಿದ; ಸ್ವಂತಪ್ರತಿಭಯಿಂದ 


ಸ್ವೇದನಿಕೆ (ನಾ). ಹುರಿಯುವ ಕಾವಲಿ, ಬಾಣಲಿ ಮುಂತಾದುದು: [ss 
““ಸ್ವೇದನಿಕೆಯದೆಂದರೆ ಕಾವಲಿಯೆನಿಕ್ಕು'' (ಮಂಗರಾ. ೬೩-೨೪). [ಸಂ. ಸ್ಟೇದನಿಕಾ) 
ಸ್ರೇದಬಿಂದು (ನಾ). ಬೆವರಿನ ಹನಿ: ಸಾತ್ವಿಕ ಸ್ಪ್ವೇದಬಿಂದುಗೆ ರೋಮೋದ್ಧ ತಿಗಿರ್ಕೆ 


ಉಂಟಾದ. (ನಾ). ೨. ೬೩. ತಾನೆ ಸೃಷ್ಟಿಸಿದುದು,-- ನಿರ್ಮಿಸಿ 
ಶ್ವ ಸ್ವಕಪೋಲಕಲ್ಪಿತಗಳೆಂಬ ಬಗ್ಗೆ ಮಾತ್ರ ಯಾರೂ 
ಅನುಮಾನ ವಯು (ಬಾಗಿನ. 1೪ ಮುನ್ನುಡಿ). [ಸಂ.1 


ಯಾದ ` ಸುತೆಗಂ ಜಾಮಾತೃಗಂ . . . ಕೈನೀರೆಆ'ದಂ (ಚಂದ್ರಪು. ೬-೭೧) ; ಸೈಗೆಡೆವ ಸ್ಫೋಪಜ್ಞತೆ (ನಾ). (ಸಾಹಿತ್ಯ, ಕಲೆ ಮುಂತಾದುವುಗಳಿಗೆ ಸಂಬಂಧಿಸಿ 

ರೋಮದ ಧೂಮ್ರವಕ್ತದ ಸ್ವೇದಬಿಂದುಗಳ ಜಡಿವ ರೋಷದ ಭರದಲಿ.. . .| ದಂತೆ) ಸ್ವತಂತ್ರವಾಗಿ ನಿರ್ಮಾಣಮಾಡುವ ಶಕ್ತಿ; ಸೃಜನಸಾಮರ್ಥ,: 

ಕಡಿಕಡಿದು ಬಿಸುಟನು ಗುರುಸುತನ ಸಾರಥಿಯ ರಥಹಯವ (ಕುವ್ಕಾಕ. ೧೪-೨೦). |40| ನವಚೈತನ್ಮವು ಆ ಕವಿಯ ಸ್ಟೋಪಜ್ಞತೆಯನ್ನೇ ಪವಿತ್ರವಾಗಿಸಿದ ನಿಸರ್ಗದಿಂದೊದಗಿದುದು 
ಸಂ.) | | (ಅನುಕ ೧೩೬). (ಸಂ. ಸ್ಫ್ಟೋಪಜ್ಞತಾ। 


3 


ಹ ಹಂಗಾಮಿ 


1 


ಹ್ಮ (ನಾ). ೧. ಕನ್ನಡ ವರ್ಣಮಾಲೆಯ ಐವತ್ತು ಮೂರನೆಯ ಅಕ್ಷರ; ಹಕಾರ: ಹಂಗಪಕ್ಷಿ (ನಾ). ಎ ಹಂಗ್ಮ: ರಾಮನೂ ಕಾಟಣ್ಣನೂ ಬೇಟೆಗೆಂದು ಹೊರಡುವ 


ಭತ್ತಕ್ಕೆ ಹ ಪ ವಮಕ್ಕುಂ ರತ್ವಕ್ಕಂ ಲ ಳಮುಮಕ್ಕುಂ (ಶಮದ. ೨೮೨); ಅವರ್ಗೀಯ: ಹೊತ್ತಿಗೆ ಹಂಗಪಕ್ಷಿ ಅಡ್ಡಾಗಲು ಅಪಶಕುನವೆಂದು ಬಗೆದು ಊರಲ್ಲಿಯೇ ಉಳಿಯುವರು 

ಯರಲವಸಹಳ ಅಟ (ಪಡ. ೩). ೨. [ಗಣಿತ] ಎಂಟು ಎಂಬ ಸಂಖ್ಕೆಯ (ಕುಮಾಸಾಂ.೨೩೫). [ಹಂಗ್ಕ *- ಪಕ್ಷಿ] 

ಸಂಕೇತ: ""ಜದಹಮೆಂಟು'' (ಮಂಗರಾ. ೧೦೪-೧೨). ಹಂಗರ (ನಾ). ಒಂದು ಬಗೆಯ ಸಸ್ಮೆ : ಈ ಕಲ್ಲಿಗೆ ತೆಂಕಲು ಹಂಗರ ಮೆಳೆ ಕೆಳಗೆ 
ದ ಹೃ 4 ಪ್ಶ' ನೋ. s ನೆಟ್ಟ ಕಲ್ಲು (ಎಕ. ೫1೪, ಮೈಸೂರು. ೧೧೫-೩೫೪; 1674). (|?) 


ಹಂಕಣಿದಲೆ (ನಾ). ಕೆದರಿದ ಕೂದಲು ತುಂಬಿದ ತಲೆ; (ಎಣ್ಣೆ ನೀರಿಲ್ಲದೆ, ಹಂಗರಕ "ಹೊಂಗರಕ' ನೋ. 
ಬಾಚದೆ) ಸಿಕ್ಕಾದ ತಲೆ: ಬಟ್ಟ ಹಂಕಣಿದಲೆಯನಡಿಗಡಿಗೆ ತುಜ್‌ಸುತ್ತ ನಟ್ಟ ಹಂಗರಲು (ನಾ). ಸದಾ ಹಸಿರಾಗಿರುವ ಒಂದು ಬಗೆಯ ಸಸ : «೪. FP 


ದಿಟ್ಟಿಯೊಳು ತನಯನ ಬರವ ನೋಡುತ್ತ . . . ನಿಂದು ಸುಟ್ಜನೆ ಸುಯ್ದಳು ಇದು ಹಸಿಯಿದ್ದಾಗಲೂ ಚೆನ್ನಾಗಿ ಉರಿಯುತ್ತದೆ. [ಆ ಹಂಗರು,? 
(ಹಚಕಾ. ೧೨-೧೬); ಹತ್ತಿದೊಡಲು ಹಂಕಣಿದಲೆ ಕೈಯಲಿ ಎಶ್ತಿದ ಅಡನಿಕೊಡ್ಡುಗಳು ಹಂಗರಿಕೆ (ನಾ). ಒಂದು ಬಗೆಯ ಸಸ್ಕ : ಬಂದರೆ, ಬಂದಾರೆ, ಹಂಗರಿಕೆ, ಬಂದರಿಕೆ 
(ಹರಿಸಾಂ.೩ ೪೭). (ಹಂಕಣ್ಣಿ + ತಲೆ, 10 (ಮೈಔಗಿ೩೨-೬೦೮). [ಇ ಹಂಗರು,?] 

ಹಂಕರ (ನಾ). ಜಂಬ; ಗರ್ವ; ಅಹಂಕಾರ: ಹಂಕರವು ಡಂಭಾದಿಕಾರವಂತಕ ಹಂಗರ, ಹಂಗಾರು (ನಾ).= ಹಂಗರಲು : ಕಂಕುಳಲ್ಲಿ ಹಂಗರು ಬರಲುಗಳನ್ನು 
ವುಳ್ಳವರಾಗಿ ವಿಷಯದ ಮಂಕು ಬಯಕೆಯ ಬಯಸಿ . . . ಮಾಡಲಿಕೆ ರಾಕ್ಷಸತಪವದು ಇರಕಿಕೊಂಡು ಬರುವ ವಾಡಿಕೆಯಿತ್ತು (ಹುಟ್ಟುಹ.೫೯).ಹಂಗಾರು : ಬಂದಾರಿಕೆ . . . 


ಹಂಗಾರು, ಹಂಗರಿಕೆ, ಹೆಂಗರಳು, ಒಣದುರ್ಗಿ (ಸಸ್ಮಎ. ೫೧). 1?) 

ಹಂಗರ್ದು (ನಾ). (7): ಕುಂದಾಪುರದ ಗ್ರಾಮದವೊಳಗಣ ಹಂಗರು ಅಧಿವಾಸದ 
ಉರುಧನಿಯರ ಜನ ೨ (ಸಾಇಣಇ. 1%-॥, ೪೨-೧೫; 1406). (7) 

ಹಂಗರೆ (ನಾ).ಎ ಹಂಗರಲು: ದೇವಪುರದ ಬಸವನ ಗುಡಿ ಹಂಗರೇಮಾಳದಲ್ಲಿ 
ಲಿಂಗಮುದ್ರೆ ಬಳಿಯ ಮೂಡಮುಖ (ಎಕ. ॥ ತಿರುಮ.೬೩-೮೮೬; 1748). [ಆ ಹಂಗರ?) 

ಹಂಗರ್ಕಟ್ಟೆ (ನಾ). ಲಂಗರು ಹಾಕಿ ಹಡಗು ನಿಲ್ಲಿಸುವ ಸ್ಥಳ; ಬಂದರು: 
ಹಡಗು ಲಂಗರು ಹಾಕಿ ನಿಲ್ಲುವ ಸ್ಥಳ. ಹಂಗರೈಟ್ಟೆ (ತುಳುನಾ.೨೧೧). 

[ಹಂಗರ? -- ಕಟ್ಟೆ) 

ಹಂಗಳಿ (ಕ್ರಿ). ಹಳೆಯದಾಗು; ಜೀರ್ಣವಾಗು : ಭೃಂಗ ಹಂಸವು ಅಕ್ಕು ಶೃಂಗಿ 
ಮಾಣಿಕವಕ್ಕು ಹಂಗಳಿದ ಸೀರೆ ಮಡಿಯಕ್ಕು ಕರ್ಮ ತಾ ಹಿಂಗುವ ದಿನಕೆ 
(ಸರ್ವಜ್ಞ. ೮೯೧). (ಹಂಗು? 1 ಅಳಿ (ಇ ಅಬ್‌) 


(ಜ್ಞಾನಸಂ.೩೦-೬೨). 1ಆ ಸಂ. ಅಹಂಕಾರ] 
ಹಂಗಾಂ "ಹಂಗಾಮ್ಮು' ನೋ. 
| 


ಹಂಕಲು "ಹಕ್ಕಲ್‌' ನೋ. 

ಹಂಕಲುತೆರಿಗೆ (ನಾ). ಹಕ್ಕಲುಭೂಮಿಯ ಮೇಲೆ ಹಾಕುವ ಕಂದಾಯ: |15 
(ಕಿಸಂಗ್ಲಾ. ೧೫೯). [ಹಂಕಲು (< ಹಕ್ಕಲ್‌) *- ತೆರಿಗೆ (ಆ ತೆಜ್‌ಗೆ)] 

ಹಂಕಳು "ಹಕ್ಕಲ್‌' ನೋ. 

ಹಂಕಾರ "ಆಂಕರ' ನೋ. 

ಹಂಕಾರಿಸು (ಕ್ರಿ). ಲಂಗರು ಹಾಕಿ ನಿಲ್ಲಿಸು: (ಕಿಸಂಗ್ಲಾ.೧೭೯). 

[ಹಂಕಾರ? + - ಇಸ್ಕು) 20 

ಹಂಕೃತಿ (ನಾ). ಎ ಹಂಕರ: ಶೋಕಕಾರಣ ಲೋಭಮೋಹಸ್ಸುಹೆ ಜನನ ಮರಣ ಈ 
ಕಳಂಕೀ ಹಂಕೃತಿಗೆಯೇಕಾಕಿ ವರಮತಿಗಿಲ್ಲ (ನಿಭಾಗ. ೧೧-೩೪-೧೨). [ಆ ಸಂ. ಅಹಂಕೃತಿ) 

ಹಂಗ್ಮ "ಪಂಗ' ನೋ. 

ಹಂಗ್ಗ, ಪಂಗ್ಗ (ನಾ). ಒಂದು ಬಗೆಯ ಶಕುನದ ಹಕ್ಕಿ; ಹಂಗಾಗೆ: 
""ಅಸಮಾಕ್ಸವೆನೆ ಹಂಗಮಕ್ಕು'' (ಮಂಗರಾ. ೫೨-೮); ಆರ್ಚಿಸಿ ಕಾಬುದಕ್ಕೆ ಹಕ್ಕಿ ಹಂಗನ [25 
ನಿಮಿತ್ಮವೆ (ಮೋಳಿಮಾ.೬-೨೧); ಹಂಗಂ, ಹಸುಬ೦ (ಶಮದ. ೧೨೧ ಪ್ರಯೋ); ಬರುತ 
ಬಟ್ಟೆಯೊಳೆಡಕೆ ಹಂಗನು, ಹರಿಣ ಬಲದಲಿ ತೋಳ? ಹಾಯಿತು ಹರಿಣಿ (ಕುವ್ಮಾಆ.ಓರಿಇ. 
೨೭-೧೬). A ಪಂಗ್ಮ: ಶರಭ ಭೇರುಂಡ ರಣಪದ್ದು ಬಾವಲಿ ಪಂಗ ಗರುಡ 
ಮೊದಲಾದ . . . ಖಗಮೃಗದ ನೆರವಿ (ನವಮೋ. ೮-೧೦). (1 

ಹಂಗಡ, ಹಗಡು (ನಾ). ಹಗ್ಗ; ಹುರಿ: ಆರಂಭಕೃಷಿಯನು ಮಾಳ್ಪರು ಗದ್ದೆಗೆ [30 
ನೀರ ಹರಿಯೆ ತಿದ್ದೆನಲು ನಾರ ಹಂಗಡವ ಮಾಡೆನಲಾಗಿ (ಮೋಹತ.೪೧-೨೦): ಹಟ್ಟಿಯ 
ದೇವರ ಗಟ್ಟಿ ಹಂಗಡದಲಿ ಕಟ್ಟೆಳೆದೊಯ್ದನು ಬಟ್ಟಿ ಬಯಲಿನಲಿ (ಪ್ರಸಬಾ.೧೭-೮). 
ಹಗಡು : ಮಗ್ಗವ ಬಿಟ್ಟು ಮನೆಯ ಬಿಟ್ಟು ನೇಯ್ಗೆಯ ಹಗ್ಗ ಹಗಡನೆಲ್ಲವನುಳಿದು 
ಭರ್ಗನ ಪುರದೊಳೋಲಾಡುವ ಶಕುನದ ಸುಗ್ಲಿಯಾದುದು ನಮಗೆನುತ 


ಹಂಗಾಗೆ, ಪಂಗಾಗೆ (ನಾ). ಹಂಗ ೨: ಹಂಗಾಗೆ [ಪಾಠಾಂ. ಪಂಕಾಗೆ) ಪೊಣರ್ವಕ್ಕಿ 
ಪಿಂಗುರಿ ಗೂಗೆ (ಸೂಕ್ತಿಸು.೩-೧೪೪); (ಕಾವೃಸಾ. ೧೦೪೪ ಶೂದ್ರಕ ನೋ). ಡಿ ಪಂಗಾಗೆ: 
ನೆರನುಳ್ಳಂ ಪ್ರಿಯಂಗೆಯೃಂತೆ ಪಂಗಾಗೆ ಮುಳಿದು ನೋಟ್ಟನಂತೆ ಕೆಂಗಣ್ಣ . .. 
ಎಂದಿಂತುಮನೇಕ ಪಕ್ಷಿಜಾತಿಗಳಿಂ ತೆಕ್ಕನೆ ತೀವಿದ ಪಲುವಂ (ಬಂಹರಿ.೨-೩೮ ವ). 

[ಹಂಗ್ಗ + ಕಾಗೆ] 

ಹಂಗಾಮ, ಹಂಗಾಮು, (ನಾ). ೧. ಹದಕ್ಕೆ ಬರುವ ಕಾಲ; ಯತುಸಮಯ; 
ಸುಗ್ಗಿಕಾಲ: ಮಾವಿನಹಣ್ಣಿನ ಹಂಗಾಮವು ಬರುವುದರೊಳಗಾಗಿ ತಯಾರುಮಾಡಿ 
ಕೊಂಡು ಆ ಮಡಿಯಲ್ಲಿ ಬೀಜವನ್ನು ಹಾಕಬೇಕು («ಕೃಷಿಪ್ರ.೧೩೫); ಹತ್ತಿಯು ಎರಡನೇ 
ಹಂಗಾಮದವರಿಗೆ . . . ತುಂಬಿ ಇಡುವರು (ಮುಂಬವ್ಮಾ. ೪೧). ೨. ಗಡು; ಅವಧಿ: 
ಆಗ ಒಪ್ಪಂದದ ಹಂಗಾಮವು ಮಾರಿ ಹೋದ್ದರಿಂದ . . . ಕಳಿಸಿಕೊಟ್ಟನು (ಚರಿಸಂ. ೧೫೦). 
ಹಂಗಾಮು, : ೧. ಭತ್ತ ಕೊಯ್ಯುವ ಹಂಗಾಮು ಬಂದಿತು (ಕರವೀ. ೨೦೦); ತೆಂಗಿನಕಾಯಿ 
ಖೊಬ್ಬರಿ . . . ಹಂಗಾಮಿನಲ್ಲಿ ಮಾತ್ರ ದೊರೆಯುತ್ತದೆ (ಮುಂಬವ್ಕಾ.೨೮೫). 

[(ಆ-- ಪಾರ. ಹಿಂ. ಮರಾ. ಹಂಗಾಮ್‌) 
ಹಂಗಾಮಿ (ಗು).೧. ತಾತ್ಕಾಲಿಕ; ಖಾಯಂ ಅಲ್ಲದ: ಹಂಗಾಮಿ ಬಕ್ಷಿ 


(ಆಮುಸಾಂ. ೪-೪೦). (?] 35 
ಹಂಗಣೆ (ನಾ). ಹೀಯಾಳಿಸುವಿಕೆ; ಹಂಗಿಸುವಿಕೆ: ಧರ್ಮದಾಸನಿಗೆ . . . 

ದೊರೆಸಾನಿಗಳ ಹಂಗಣೆಯೂ ಕುಚೋದ್ಕವೂ ದಿನೇ ದಿನೇ ಹೆಚ್ಚುತ್ತಾ ಬಂದುವು 

(ಅದೂಟ.೭೬); ಸ್ವಲ್ಪ ಆಸ್ತಿ ಮಾಡಿದ್ರೂ ಒಬ್ಬನ ಹಂಗಣೆಯಿರಬಾದು (ಬಾಗಿನ.೪೭); 


ಕರ್ಣನು ದ್ರೌಪದಿಗೆ . . . ಹಂಗಣೆಯ ಮಾತನಾಡಿದನು (ರಾಜಸೂ.೧೨೦). ಗಿರಿಯಾಯಿತು (ಮಹಾವಂ.॥, ೪೬). (ನಾ). ೨. ತಾತ್ಕಾಲಿಕವಾದುದು; ಕಾಯಂ 
[ಹಂಗಿಸು * - ಅಣೆ] 40|  ಅಲ್ಲದುದು: ಕಮಲಜ ನಾಟಕವಿದೆಂದಟ್‌ಯದಾ ಮಹಕೋಟಲೆಗೆ ಹಂಗಾಮಿಯೆನಿಸಿದ 


ಹಂಗನೂಲು "ಪೊಂಗುನೂಲ್‌' ನೋ. ಹದನ ಕೇಳು (ಕೃಷ್ಣಾಕಾ.೪-೪೦). [ಆ-- ಪಾರ. ಹಿಂ. ಹಂಗಾಮಾ] 


ಹಂಗಾಮು 


ಹಂಗಾಮ್ಮು "ಹಂಗಾಮ' ನೋ. 
ಹಂಗಾಮ್ಮು, ಹಂಗಾಂ (ನಾ). ಗಲಾಟೆ; ಗದ್ದಲ; ದಂಗೆ: ಲೂಟಿ ಮಾಡಬೇಕು 
ಯಂತಾ ಹಂಗಾಮು ಮಾಡುತ್ತಾರೆ (ರಾಜೇಂದ್ರ.೪೮); ಕೊಡಗರ ಹಂಗಾಮು ಹದ್ದು 
ಮಾರಿಯದೆ (ರಾಜೇಂದ್ರ.೪೯). “ಹಂಗಾ೦: ಅರಮನೇ ಬಾಗಿಲಿಗೆ ಬಂದು ಹಂಗಾಂ 
ಮಾಡುತ್ತಿದ್ದನು (ಮಹಾವಂ.1, ೧೭೦). [ಆ-- ಪಾರ. ಹಂಗಾಮ್‌; ಹಿಂ. ಮರಾ. ಹಂಗಾಮಾ] 
ಹಂಗಾರು "ಹಂಗರು,' ನೋ. 
ಹಂಗಾಳು (ನಾ). ಯಣದಲ್ಲಿರುವ ಸೇವಕ; ಹಂಗಿನಲ್ಲಿರುವ ಆಳು: ಹಂಗನ 
ಬಲ ಲೇಸು ಹಂಗಾಳು ಇರ ಲೇಸು (ಸರ್ವಜ್ಞ.೭೯೪); ಹಂಗಾಳಾದ ಮೇಲೆ ಮಂಗನ 
ಹಾಗೆ ಮಾಡಬೇಕು (ಗಾದ). [ಹಂಗು (ಆ ಪಂಗ್ಗು) 4 ಆಳ್ಕು (ಆ ಆಳ್ಕ್‌)] 
ಹಂಗಿಗ "ಪಂಗಿಗ' ನೋ. 
ಹಂಗಿಗೆ (ನಾ). ಯಣದಲ್ಲಿರುವವಳು; ಹಂಗಿಗೆ ಒಳಗಾದವಳು: ಸೂಸುವಾಲಿ 
ನೀರ್ವನಿಗಳ್ಲೆಂ ಮಿಳಿರ್ವೆಳವಿಜ್ಜಣಿಗೆಗಳಿಂ ತಳಿರ್ವೆಲರ್ಗಂ ಕಾಂತೆ ಕರಮೆ 
ಹಂಗಿಗೆಯಾದಳ್‌ (ಚಂದ್ರಪು.೫-೧೩೨). (ಹಂಗಿಗ (ಆ ಪಂಗಿಗ) + - ಎ) 
ಹಂಗಿತಿ (ನಾ). ಎ ಹಂಗಿಗೆ : ಒಮ್ಮೆ ಕಾಮನ ಕಾಲ ಹಿಡಿವೆ ಒಮ್ಮೆ ಚೆಂದ್ರಮಂಗೆ 
ಸೆಜಗೊಡ್ಡಿ ಬೇಡುವೆ ಸುಡು ವಿರಹವನು . . . ಎಲ್ಲರಿಗೆ ಹಂಗಿತಿ [ಪಾಠಾಂ. ಹಂಗುಗಿತ್ತಿ] 
ಯಾದೆನವೈ (ಮಹಾದೇ. ಬ.೩೩-೭೨). [ಹಂಗು («ಆ ಪಂಗ್ಳು) *- - ಇತ್ತಿ (ಆ-ಇತ್ತಿ)] 
ಹಂಗಿಸು (ಕ್ರಿ). ಮೂದಲಿಸು; ಹೀಯಾಳಿಸು: ನಿಸದಂ ಹಂಗಿಸುತಿರ್ಪನಾ 
ಖಳನನಾಳ್ವಾತಂಗೆ ಪೆಂಪಕ್ಕುಮೇ (ಸೂಕ್ತಿಸು.೧೬-೪೬); ಪಿಂಗಿಯುಂ ನೆಆ್‌ ಪಿಂಗದೀ 
ವ್ಯಾಸಂಗವಯ್ಕೋ ಎನುತ ಶಿವನಂ ಹಂಗಿಸುವನೀ ಪರಿಯ ದೇವರು ನಿನ್ನುವಂ ನಗರೆ 
(ಬಸಪು೧೮-೫೮); ಗಂಡನನ್ನು ಹಂಗಿಸಿ ನಾವು ರಾಜಿಯಾಗುವುದನ್ನು ತಪ್ಪಿಸಿದಳು 
(ಆರ್ಯಕ. ೧೧); ಹಂಗಿಸಿದರೂ ಮಂಗತನ ಹೋಗಲಿಲ್ಲ (ಗಾದೆ). 
[ಹಂಗು (ಆ ಪಂಗ್ಗು) 4 - ಇಸ್ಕು) 
ಹಂಗು "ಪಂಗ್ಗು' ನೋ. 
ಹಂಗುದೊರೆ (ಕ್ರಿ). ಆಸೆಯನ್ನು ಬಿಡು; ಅಪೇಕ್ಷೆಯನ್ನು ತ್ಮಜಿಸು: ಸಿಪಾಯಿಯರು 
ತಮ್ಮ ಜೀವನದ ಹಂಗುದೊರೆದು ಸೇನಾಪತಿಯ ಬೆದರಿಕೆಗೆ ಬಗ್ಗದೆ ನಿಂತಿದ್ದಾರೆ 
(ಪ್ರಣಸ.೭೪). [ಹಂಗು (ಆ ಪಂಗ್ಗು) 4 ತೊರೆ, (ಆ ತೊಚ್‌) 
ಹಂಗುವಡು (ಕ್ರಿ). ಹಂಗಿಗೆ ಒಳಗಾಗು; ಖುಣಿಯಾಗು : ಮಾರಯ್ಯ ಶೂಲವ 
ಹಾಯಬಂದಲ್ಲಿ ಮತ್ತಿನ್ನು ಸಾವಿಂಗೆ ಹಂಗುವಡಲೇಕೆ (ಕರ್ನಾಕ.೧೪೩). 
[ಹಂಗು (ಆ ಪಂಗ್ಗು) * ಪಡು) 
ಹಂಗುಹರಿ (ಕ್ರಿ). ಸಂಬಂಧ ಇಲ್ಲವಾಗು ,- ಕಿತ್ತುಹೋಗು: ಆ ದುಷ್ಪನ ಹಂಗು 
ಹರಿದಾಗಲೇ ನಿನಗೆ ನೆಮ್ಮದಿ ಸಿಕ್ಕುತ್ತದೆ (ರೂಢಿ). 
(ಹಂಗು (< ಪಂಗ್ಗು) 3- ಹರಿ, (ಆ ಪಣ್ಶಿ)) 
ಹಂಗುಹಳೌ (ನಾ). ಹಂಗಿನಿಂದ ಕೂಡಿದ ಭಿಡೆ, --ಮುರವತ್ತು : ಅಷ್ಟವಿಧಾರ್ಚನೆ 
ಷೋಡಶೋಪಚಾರಂಗಳ ನಾನು ಹಂಗುಹಟ್‌ಯಿಲ್ಲದೆ ಮಾಡುವೆ (ಅವಚಂ.೧೯೬-೮೮೬); 
ಹಂಗುಹಜೌಯಳಿದ ನಿರ್ವಂಚಕನೆ ಮಾಹೇಶ್ವರ (ವೀಶೈಪು ೮-೧೪-೧೩). 
[ಹಂಗು(-ಆ ಪಂಗ್ಗು) 3- ಹ್ಮ) 
ಹಂಗುಳಿ (ನಾ). ಒಂದು ಬಗೆಯ ಪಾದಪೀಠ: "“ಹಂಗುಳಿ (ಪಾಕಾಂ. ಹಂಗುಳಿಗೆ) 
ಯೆನೆ ಕಾಲ್ಮಣೆ'' (ಚತುನಿ. ೯೪); ಮಹಿಶೂರಿನ ಸಿಂಹಾಸನವು ಹೇಡಿಯ ಹಂಗುಳಿಯಲ್ಲ 
[?] 
ಹಂಗುಳಿಕೆ (ನಾ).ಎ ಹಂಗುಳಿ: ಕುರವಕ ಸರಸೀರುಹ ಲತಾವಳಿಗಳ ತಂಡಣೆಯಿಂ 
ಕೊಳನಂತೆ ವಿರಾಜಿಪ ಹಂಗುಳಿ[ಪಾಠಾಂ. ವೇದಿ]ಕೆಯ ಮೇಲೆ ಪದ್ಮಾವತಿಯಂ ಭೋಂಕನೆ 
ಕಂಡು (ಹಂಗುಳಿ + - ಇಕೆ] 
ಹಂಚಳಿಗೆ (ನಾ). ಒಂದು ಬಗೆಯ ಸಸ : ಹೂವಿನ ಬನ ಹಂಚಳಿಗೆಯ ಕೈದೋಟ 
ಮಾವಿನಾರವೆ ಪಣ್ಣಾಯಿ ತೀವಿದ ತೆಂಗಿನಾರವೆಗಳ ನೋಡುತ ಭೂವರ ನಡೆತಂದನಾಗ 


(ಸುಗುಗರ ೫೦-೧೫). 


(ಆದರ. ಹ.೩೬-೯). 


(ಶ್ರೀಪಾಲ.೭-೧೪೮); ನಳನಳಿಸುವ ಹೂವಿನ ಬನಗಳ ಹಂಚಳಿಗೆಯ ಕೈದೋಟಗಳ | 


(ಗುರುಚ. ೫೧೮). (7) 


೮೭೯೪ 


10 


15 


25 


ಹಂಜಕ್ಕಿ 


ಹಂಚಿ (ನಾ). ಒಂದು ಬಗೆಯ ಹುಲ್ಲು: ಕಜುಕೆ ಮರಗಜುಕೆ ಕವಲುಂಗಲುಕೆ 
ಕವಲ್ಲೊಟ್ಟಿ ಹಂಚಿ . . .`ಮಾನಿನಿ ಕಸಕೆ ಕಲ್ಬುಲ್‌ (ಸೂಕ್ತಿಸು.೩-೨೯); ಹಂಚಿಯ ಕಡ್ಡಿಯಂ 
ಪೊಡೆದು ನೋಡುತೆ ದಂಪ್ಟದ ಕೂರ್ಪನುರ್ಬಿ ರೋಮಾಂಚವನಾಂತು (ಉದ್ಭಟ. ೨-೬೭); 
ಕೈಪೆಯೆನಿಪಾರಣ್ಮದ ಹಂಚಿಯ ಪುಲ್ವೇರಂ ಕುಡಿಸಲ್ಕೆ ವಾಂತಿಯಿಂ ವಿಷಮಿಟ್‌ಗುಂ 
(ಖಮದ.೧೬-೬೮). [ದೇ.! ತಮಿ. ಪಇಸ್ಟಾಯ್‌) 

ಹಂಚ್ಮಿ "ಪಂಚಿ' ನೋ. 

ಹಂಚಿಕಡ್ಡಿ (ನಾ). ಹಂಚಿಯ ಹುಲ್ಲಿನ ಕಡ್ಡಿ; ಔ ಇದನ್ನು ಪೊರಕೆಗಳನ್ನು 
ಮಾಡಲು ಮತ್ತು ಎಲೆ ಹಚ್ಚಲು ಉಪಯೋಗಿಸುತ್ತಾರೆ: ಹಂಚಿಕಡ್ಡಿಯನ್ನು 
ತಂದು ಮಾಧವನಿಗೆ ದೃಷ್ಟಿ ತೆಗೆದಳು (ನರಾತೆ.೫೩); ತೆಳ್ಳಗೆ ಹಂಚಿಕಡ್ಡಿಯಂತಿದ್ದಾಳೆ 
(ಆಲಹೂ. ೧೧೩); ಹೆಣ್ಣುಮಕ್ಕಳಿಗೆ ಕಸೂತಿ ಕೆಲಸ ಮತ್ತು ಹಂಚಿಕಡ್ಡಿಯಿಂದ ತರಹೆವಾರಿ 
ಬುಟ್ಟಿಗಳನ್ನು ಮಾಡುವುದನ್ನು ಕಲಿಸುತ್ತಿದ್ದಾರೆ (ದಿಲ್ಲಿಪ.೧೧೩). [ಹೆಂಚಿ, *- ಕಡ್ಡಿ] 

ಹಂಚಿಕ್ಕೆ (ನಾ). ಪಾಲುಮಾಡುವಿಕೆ; ಭಾಗಮಾಡುವಿಕೆ; ವಿತರಣೆ : 
ಪ್ರಾಥಮಿಕಶಾಲೆಯ ಪಾಠದ ಹಂಚಿಕೆಯಲ್ಲೂ ವೃತ್ಕಾಸವಾಗಬೇಕು (ಶಿಕ್ತದ.೯೭); ಹಣದ 
ಸಂಗ್ರಹದಲ್ಲಿಯೂ ಹಂಚಿಕೆಯಲ್ಲಿಯೂ ಯಾವ ನಿಯಮವನ್ನು ಅನುಸರಿಸುವುದು 
(ಹಣಪ್ರ.೧). "ಪಸುಗೆ' ಪರಾ. (ಹಂಚು, (ಆ ಪಸು,)+ - ಇಕೆ] 

ಹಂಚಿಕ್ಕೆ (ನಾ). ೧. ಯುಕ್ತಿ; ಉಪಾಯ: ನರಿಯ ಹಳೆ ಹಂಚಿಕೆಗಳೆಲ್ಲ ಎತ್ತ 
ಹೋದವೋ ಏನೋ ಹೊಸವಂತೂ ತೋರಲಿಲ್ಲ (ಮುಂಬಯಿ.೨-೪೯); ನನಗೆ ಒಂದು 
ಹಂಚಿಕೆ ತೋಚುವುದು (ಸ್ಮೂಲಮಿ.೨೧೨). ೨. ಯೋಜನೆ; ಕಾರ್ಯಕ್ರಮ: 
ಪ್ರತಿಯೊಂದು ಹವಣಕ್ಕೆ, ಹುಡುಕಿಗೆ ಮತ್ತು ಹಂಚಿಕೆಗೆ ದುಡ್ಡು ಅವಶ್ಶ (ತಕ್ಕಡಿ. ೫೩); 
ನಾಗಯ್ಯ್ಕನವರು ಹಂಚಿಕೆಯನ್ನು ಹೇಗೆ ಕಾರ್ಯಗತ ಮಾಡಬೇಕು ಎಂಬುದನ್ನು 
ನಿರ್ಣಯಿಸುತ್ತಾರೆ (ಸವತಿ ೨೨). (ಹಂಚ್ಚು + - ಕೆ] 

ಹಂಚಿಬುಲ್ಲು, ಹಂಚಿಹುಲ್ಲು (ನಾ). ಹಂಚಿಯ ಹುಲ್ಲು: ""ದೀರ್ಥಪತ್ರಾ-- 
ಗಣಜಿಲು . . . ಹಂಚಿಬುಲ್ಲು'' (ಓಷಧಿ೭೭). ಹಂಚಿಹುಲ್ಲು: ""ರೋಮಶತೃಣಂ- 
ಹಂಚಿಹುಲ್ಲು'' (ಓಷಧಿ. ೧೪೦). (ಹಂಚಿ, 4 ಪುಲ್ಲು (ಆ ಪುಲ್‌)) 

ಹಂಚಿಸು (ಕ್ರಿ). ಪಾಲುಮಾಡಿಸು; ಭಾಗಮಾಡಿಸು: ಪೂರ್ವ್ವಮರ್ಯಾದೆಯೊಳೆ 
ಹಂಚಿಸುವೊಸಸ್ತಿ ಶಿಯನಲ್‌ದು ಉಣ್ಣವರ್‌ ಕಪಿಲೆಯಂ ಪಾರ್ವ್ವರುಮಂ ಕೊನ್ನೊಂ 
(ಎಕ. ೩೪1, ತುಮಕೂ. ೮೧-೧೧; 903). ಹಂಚು, ( ಪಸು) 1 - ಇಸ್ಬು) 

ಹಂಚಿಹುಲ್ಲು "ಹಂಚಿಬುಲ್ಲು' ನೋ. 

ಹಂಚು, `"ಪಸ್ಮು' ನೋ. 

ಹಂಚ್ಮು "ಹೆಂಚು' ನೋ. 

ಹಂಚ್ಮು (ನಾ). ಉಪಾಯ; ಹಂಚಿಕೆ; ಯುಕ್ತಿ: ಆತನನ್ನು ಹಿಡಕೊಡಲಿಕ್ಕೆ 
ಹಂಚುಮಾಡಿ ಹೊತ್ತು ಕಾಯುತ್ತಿದ್ದರು (ಗೊಲ್ಗೊಥಾ. ೪! ಮುನ್ನುಡಿ). [ಆ ಪೊಂಚು,] 

ಹಂಚುಬಡಿ (ಕ್ರಿ). ಹಂಚಿನಂತೆ ಕಪ್ಪಾಗು; ಕಳೆಗುಂದು: ಪ್ರತಾಪಸಿಂಹನ 
ತೇಜಸ್ಟಿಯಾದ ಮೋರೆಯು ಹಂಚುಬಡಿದಂತಾಯಿತು (ಸ್ಪಾಭಿಮಾ.೯). 

[ಹಂಚ್ಮು ( ಹೆಂಚು) + ಬಡಿ] 

ಹಂಚುರಿ (ನಾ). (ಮಾಂಸ ಮುಂತಾದುವನ್ನು )ಹೆಂಚಿನ ಮೇಲೆ ಬೇಯಿಸುವಿಕೆ: 
ಕಟುಕರು ಕಿರಾತರು ಕೈವಿಕರು ಹಂಚುರಿಯ ಮೂಲದಿ ಜೀವಿಸುವ ಭರ್ಜಕರು ಕಟುಕರು 
(ಎವೇಭ. ೪-೬೪). (ಹಂಚ್ಚು («ಆ ಹೆಂಚು) + ಉರ್ಮಿ] 

ಹಂಚೆಯ (ನಾ). ಒಂದು ಊರಿನ ಹೆಸರು: ಒಟ್‌ಕೋಡಿನ ಹಂಚೆಯದ ಹತ್ತೂರ 
ತ್ರಿಸನ್ಮಿ (ಇಆ.11॥|, ೫೧೩-೩೩; 10ನೆಯ ಶತ). [?] 

ಹಂಜಕ (ನಾ). ಒಂದು ಬಗೆಯ ಸೊಪ್ಪು: ಹಂಜಕ:- ಈ ಸೊಪ್ಪಂ ಮೊಲೆಹಾಲಲ್ಲಿ 
ಅರೆದು ಕೊಳ್ಳೆ ಬಿಕ್ಕಲು ಕೆಮ್ಮು ಬರುವುದು ಮಾಣ್ಣುಂ (ವಿವೈವಿ. ೭). [ಆ ಸಂ. ಹಂಜಿಕಾ। 

ಹಂಜಕ್ಕಿ (ನಾ). ೧. ಹಾಲು ತುಂಬಿಕೊಂಡಿರುವ ಅಕ್ಕಿ; ಹಸಿಯಕ್ಕಿ: ಪತಿತ 
ಪಾವನ ಪರ್ವತಾಶ್ರಮದಲ್ಲಿಪ್ಪೆನುನ್ನತ ಮಲ್ಲಿನಾಥನೆಂದೆನ್ನ ನಾಮಂ ನಿನ್ನನತಿನೇಹದಿಂ 
ನೋಡಿ ಹಂಜಕ್ಕಿಯಂ ಬೇಡಿ ಮೆಲಬಂದೆನು (ಸಿದ್ದರಾ.೨-೨೮). ೨. ಅರ್ಧ ಬೆಂದ ಅಕ್ಕಿ; 
ಗಂಜಿ ಸುತ್ತಿದ ಅನ್ನ: ಬುಡವಿಲ್ಲದ ಗಡಿಗೆಗೆ ಹಾಕಿದರು ಅಕ್ಕಿಗಳ ಎರಡು ಹೆಂಜಕ್ಕಿ 


ಹಂಜಮಾನ 


ಒಂದು ಬೇಯಲಿಲ್ಲ (ಪುರಂದ.೩-೨೭-೯); ಸಾರು ಉಪ್ಪಿಲ್ಲದ್ದು ! ಪಲ್ಮ ಕಾರವಿಲ್ಲದ್ದು ! 
ಅನ್ನವು ಹಂಜಕ್ಕಿ ! (ಯಾಹೂಣೆ. ೧೦). | ಹಸ್ಮಿ? + ಅಕ್ಕಿ) 

ಹಂಜಮಾನ (ನಾ). ಅರಬ್ಬಿದೇಶದ ವ್ಯಾಪಾರಿಗಳ ಸಂಘ,--ಸಂಸ್ಥೆ: 
ನಾಂಡುಗ್ರಾಮ ನಖರ ಹಂಜಮಾನ ಆಚರ ಮುಂತಾಗಿ (ಸಾಇಎ. ೧೯೨೯, ಮಂಗಳೂರು. 
೪೬೦ -೨೫; 1297); ಹೊಂನಾಉರದ ಹಂಜಮಾನಕೆ ಮುಕ್ಷವಾದ [ಉಂ] ಮದಮದ ಕಾ] 
ಲರು ಹಂಜಮಾನವೊಂದು ಕೋಲ ಬಳಿ «ಕಣ.1, ೪೮-೬; 1427); ಬಸರೂಅ ಒಳಗಣ 
ಹಂಜಮಾನದವರು ನಂಮ ಅರಮನೆಗೆ ತೆುವ ಹಡಿಕೆಯ ಹೊಂನನೂ ತೆಲುವದಕೆ 
ತೀರದೆ (ಸೌಇಇ.1%-॥. ೪೫೯-೧೪; 1465); ಚಾರಣರ ವಂದಿಗಳ ವೈಶ್ಮರ ಕೇರಿಗಳನಾ 
ಹ(ಪಾಂಾಂ. ಹು]ಂಜಮಾನರ ಕೇರಿಗಳನೀಕ್ಷಿಸುತ ನಡೆತರುತಿರ್ದರೊಲವಿನಲಿ 
(ನಿಭಾಗ. ೧೦-೩೭-೪೪). [£- ಪಾಠ. ಆರ. ಅಂಜುಮಾನ್‌) 

ಹಂಜರ, ಹಂದರ (ನಾ). ೧. ಹಕ್ಕಿಗಳನ್ನು ಅಥವಾ ಮೃಗಗಳನ್ನು ಕೂಡಿಡುವ 
ಸಾಧನ; ಪಂಜರ: ಹಂಜರ ಬಲ್ಲಿತ್ತೆಂದು ಅಂಜದೆ ಓದುವ ಗಿಳಿಯೇ (ಬಸವ.೧೬೩); 
ಹಂಜರದೊಳು ತೇಜಃಪುಂಜ ರಂಜಿಸುತಿರಲು ಅಂಜನಸಿದ್ದ ಶಿವಯೋಗಿ ತಾ ಕುಟಿಲ 
ಮಂಜರೆಯ ಕಾದ (ಸರ್ವಜ್ಞ.೪೮೫); ಅರಗಿಳಿಯ ಹರಣಮಂ ಹೊರೆವ ಹಂಜರಮೆನಲ್‌ 
(ಶ್ರೀರಾಮಾ. ೫೭೭-೫೪). ೨. ಹೆಣಿಗೆ; ತಡಿಕೆ: ಕರುಳ ತೊಂಡಲು ಖಂಡದ ಬಣ್ಣಬಾಸಿಗ 
ನರದ ಹಂಜರ ಚಪ್ಪರದಲಿ ನೆರೆದು ಶಾಕಿನಿಯರು ಮದುವೆಯ ಮಾಡುತ ಮೆಟ್‌ದರು 
(ಕಂನವಿ.೧೫-೭೩). ೩. ಮುಸುಕು; ಹೊದಿಕೆ: ತನುವೆಂಬ ಮನೆಗೆ ಆಸ್ತಿಯೇ ಕಂಭಗಳು 
ಚರ್ಮದ ಹಂಜರ (ಪಾಕಾಂ. ರು] ನರದ ಚಿಮ್ಮುಗಟ್ಟು (ಅದವ. ಧಾ.೩೨-೫೨); ಆಲು 
ಹಣವೇಳು ಸತ್ತಿಗೆಯ ಹಂಜರ ಮುಕ್ಕೊಡೆಗೂಡಿ ಗದ್ಮಾಣಂವೊಂದು (ಎಕ.111, ತಿರುಮ. 
೯೭.೭೧; 1297). ೪. ಮನೆಯ ಮೇಲಿನ ಹುಲ್ಲುಹೊದಿಕೆ, - ಛಾವಣಿ, - ಸೂರು: 
ಒಬ್ಬನು ಹೊಸದಾಗಿ ಮನೆ ಕಟ್ಟಿ ಹಂಜರ ಹರಡುವಾಗ ಮನೆಗೊಬ್ಬರು ಹೋಗಿ ಒಂದು 
ಗಳಿಗೆಯೊಳಗಾಗಿ ಆ ಕೆಲಸವನ್ನು ಪೂರೈಸಿ ಬರುವ ವಾಡಿಕೆಯಿತ್ತು (ಹುಟ್ಟಿಹ.೧೮). 
ಹಂದರ: ೨. ನೆಲೆ ಇಲ್ಲದ ಕಾಯ ಎಲುವಿನ ಹಂದರ (ಪುರಂದ.೨-೧೦-೨); ಹೊಲಸು 
ಮಾಂಸದ ಹುತ್ತ ಎಲುವಿನ ಹಂದರವು ಹೊಲೆ ಬಲಿದ ತನುವಿನೊಳಗಿರ್ದುಮದಚೊಳಗೆ 
ಕುಲವನಅಸುವರೆ (ಸರ್ವಜ್ಞ.೨೦). [ಆ ಸಂ. ಪಂಜರ] 

ಹಂಜರಕೂಳಿ "ಹಂಜರಗೂಳಿ' ನೋ. 

ಹಂಜರಗಟ್ಟು (ನಾ). ಚಪ್ಪರದ ಹೆಣಿಗೆ: ಅನಲನ ತೊಲೆಯ ಹಾಕಿ ಮೊಳೆಯ ಗಳುವ 
ಬೀಸಿ ಕೆಂಡದ ಹಂಜರಗಟ್ಟಂ ಕಟ್ಟಿ (ಚಿಕ್ಕವ. ೪-೨೧೧); ಸುರ್ಕಿದಿರ್ಬರಿಗಳೊಳಮೆಲ್ಲಳಿಂ 
ಸಮೆದು ಸಡಿಲಾದ ಹಂಜರಗಟ್ಟಿನಿರ್ಕೆಯಂ ಮತ್ತೊರ್ಮೆ ಕಂಡು (ಸಂಸಪ.೨೬-೧೦). 

[ಹಂಜರ “1 ಕಟ್ಟು) 

ಹಂಜರಗೂಳಿ, 'ಹಂಜರಕೂಳಿ (ನಾ). (ಮಾನು ಹಿಡಿಯಲು ಉಪ 
ಯೋಗಿಸುವ) ' ಸೀಳಿದ ಬಿದಿರಿನಿಂದ ಮಾಡಿದ ಬುಟ್ಟಿ; ಬಿದಿರಿನ ಕೂಳಿ: 
ಕಾಡೊಡೆಯಂ ತೋಡಿಲ್ಲದ ತೊಟ್‌ವೇಂಟೆಯಾಡಲೆಳಸುತಿಲಟ್‌ಗೂಳಿ ಹಂಜರ 
ಗೂಳಿಡುಗಾಣಂ . . . ಕೊಂಡು (ರಾಜಶೇ.೫-೧೧೪ ವ). ಹ೦ಜರಕೂಳಿ: ಆವ ಹಂಜರಕೂಳಿ 
ಮೊಗವಲೆ ಯಾವ ಗಾಣವು ಬೀಸುವಲೆಯುಆಜ್‌ ತೀವಿದುದಕದ ಮಡುವೆಯಿದು 
ಸಂಗ್ರಾಮಭೂಮಿ ಕಣಾ (ಕುವ್ಮಾಕ.೨೨-೨೮). [ಹಂಜರ % ಕೂಳಿ (ಎ ಕೂಳೆ,)] 

ಹಂಜರವಕ್ಕಿ (ನಾ). ಗೂಡಿನಲ್ಲಿರುವ ಹಕ್ಕಿ; ಪಂಜರದ ಪಕ್ಷಿ: ""ಪಂಜರಪಕ್ಷಿ 
ಹಂಜರವಕ್ಕಿ'' (ಶಮದ. ೨೯೨ ಪ್ರಯೋ). [ಹಂಜರ ಪಕ್ಕಿ] 

ಹಂಜರಿಕೆಕುಚ್ಚು (ನಾ). ಒಂದು ಬಗೆಯ ಸಸ್ಮ: ಮರಸದ, ಬಗುಲಿ, 
ಹಂಜರಿಕೆಕುಚ್ಚು, ಮರಸುತ್ತುಬಳ್ಳಿ (ಮೈಔಗಿ.೧೬-೨೯೨). (7) 

ಹಂಜರಿಸ್ಕು “ಪಂದರಿಸು' ನೋ. 

ಹಂಜರಿಸ್ಕು (ಕ್ರಿ). ಹರಡು; ವ್ಯಾಪಿಸು: ""ಹಂಜರಿಸಿತೆನಲು ಪಸರಿಸಿದರ್ಥಂ'' 
(ಕಎಕಂ. ೨೧೦); ನರೆ ನೆಗೆದು ಬೆಳುಕರಿಸಿ ತಲೆಗೆ ತಲೆದೋಹುತಿರೆ ಪರಕರಿಸಿ ಹಂಜಿಯಂ 
ಹಂಜರಿಸಿ ಮಿಜುಗುತಿರೆ ತೆರೆನೆಗೆಯೆ ಯಮಪುರದ ಸೋಪಾನವೆಂಬಂತೆ (ಪಿಂಡೋರ. 
೨-೧೧). "ಪಂಜರಿಸು' ಪರಾ. [ಹಂಜರ *- - ಇಸ್ಬು) 

ಹಂಜಿ (ನಾ). ೧. ನೂಲನ್ನು ತಯಾರಿಸಲು ಹತ್ತಿಯ ಬೀಜ ಬಿಡಿಸಿ ಹೆಕ್ಕಿ 


೮ರ್ಷ೯೫ 


10 


15 


ಹಂಡಬಂಡ 


ಹಸನುಮಾಡಿದ ಹತ್ತಿಯ ಸಣ್ಣ ಸುರುಳಿ: ಹತ್ತಿ ಹಂಜಿ ನೂಲಮಳವೆಗೆ ವೀಸ ೨ 
(ಎಕ. 71, ಚಿಕ್ಕನಾ. ೨೧-೬೯; 1160); ಕಟಿಕಸೂತ್ರದ ಗೂಡ ಮಾಡಿಕೊಂಡಿಪ್ಪಲ್ಲಿ ಸೂತ್ರಕ್ಕೆ 
ನೂಲನು ಅದೆಲ್ಲಿಂದ ತಂದಿತ್ತು ರಾಟಿ ಇಲ್ಲ ಹಂಜಿ ಇಲ್ಲ (ಚನ್ನವ. ಕ.೬-೯); ಎಡಗಾಲಿಂದ 
ಹಂಜಿಯ ಹೊಸವಂದದಿ ಕೆಡಹಿ ಹೊಸೆದು ಕೊಂದನಾಗ (ನೇಮಿಸಂ.೨೩-೧೩೮). ೨. ಹತ್ತಿ; 
ಅರಳೆ: ನರೆನೆಗೆದು ಬೆಳುಕರಿಸಿ ತಲೆಗೆ ತಲೆದೋಯುತಿರೆ ಪರಕರಿಸಿ ಹಂಜಿಯಂ ಹಂಜರಿಸಿ 
ಮಿಲುಗುತಿರೆ ತೆರೆನೆಗೆಯೆ ಯಮಪುರದ ಸೋಪಾನವೆಂಬಂತೆ (ಎಂಡೋರ.೨-೧೧). 
೩. ಹತ್ತಿಯಿಂದ ಮಾಡಿದ ಬತ್ತಿ; ಅರಳೆ ಬತ್ತಿ: '"ಹಂಚಿ ್ಕಜಿ3 ವರ್ಶಿಕೆಯಕ್ಕು'' 
(ಮಾಗರಾ.೬೧-೨೦). "ಪಿಂಜ್ಮಿ', "ಹಿ೦ಜಿ' ಪರಾ. (೬ ಸಂ. ಪಂಜಿ) 

ಹಂಜಿಕೆ (ನಾ). ಒಂದು ಬಗೆಯ ಔಷಧೀಸಸ್ಮ ಮತ್ತು ಅದರ ಬೇರು; 
ಗಂಟುಬಾರಂಗಿ: ""ಹಂಜಿಕಾ. . . ಬರ್ಬರ; ವಂದಕ: - ೯ ಭಾರಂಗೀ ಹೆಸರುಗಳು, 
ಗಂಟುಭಾರಂಗಿ ಎಂಬುವ ಗ್ರಂಧಿಕದ್ರವ್ಮವು ಪ್ರಸಿದ್ಧವಾದದ್ದು'' (ಸಿದ್ಧಾಂತಿ. ೧೩೨). 

[ಸಂ. ಹಂಜಿಕಾ] 

ಹಂಜಿಗುಕ್ಕೆ (ನಾ). ಅರಳೆಯನ್ನು ತುಂಬುವ ಕುಕ್ಕೆ, “ಗೂಡೆ: ಹಂಜಿಗುಕ್ಕೆ 
ಯೊಳೆ್ಕಲೆಸೆವ ಮೊಗದೊಳಾ ಬೊಗಡು ಬಾಯಿಂ ಜೊಲ್ಲು ಸುರಿಯೆ . . . ಮುರುಡು 
ಗೋಲ್ವಿಡಿದು ತಡವರಿಸಿ ನಡೆವ ಮುದುಪಂ (ಚಬಪು೧೦-೭೭). (ಹಂಜಿ + ಕುಕ್ಕೆ) 

ಹಂಜೆ (ನಾ). (ನಾಟಕದಲ್ಲಿ) ದಾಸಿ ಅಥವಾ ತೊತ್ತನ್ನು ಕರೆಯುವಾಗ 
ಸಂಬೋಧಿಸುವ ಪದ: ಸುಡು ಪಂಚಿಗಳೆಂಜಲ ಹಂಜೆಯೆಂದು ಬಯ್ದೊಡನೊಡನೆತ್ತಿದ 
ರ್ಮಸಗಿ ಬೇಟದ ಬನ್ನಮನಕ್ಕತಂಗಿಯರ್‌ (ಅನಂಪು.೮-೩೧); ಹೇಕುಳಿಗೊಂಡ ನಾಯಿ 


ನೀನೇಕೆಲೆ ಹಂಚೆ £ಜೆ3 ಬಾಯ್ಬಡಿಯದಿರ್‌ (ಬಾಧಪು. ೧೫-೭೮). (ಸಂ. ಹಂಜಾ) 


| ಹಂಟಗೆ (ನಾ). ಒಂದು ಬಗೆಯ ಔಷಧೀಸಸ್ಮ : ನಾರುಬೇರು, ಹಾವುಲಿಗೆ, 


ಹಂಟಗೆ, ಔಳಿಗೆ, ಬೆಳಂಗಿ (ಮೈಣಗಿ.೨-೩೨). (7) 

ಹೆಂಡ, (ನಾ). ಷಂಡ; ನಪುಂಸಕ : ಷಂಡ- ಹಂಡ (ಶಮದ.೨೫೮ ಪ್ರಯೋ). 

[ಆ ಸಂ. ಪಂಡ] 

ಹಂಡ್ಮ (ನಾ). ೧. ಬಿಳಿಯ ಬಣ್ಣ; ಬಿಳುಪು: "ಹಂಡಬಂಡ' ಪರಾ. 
೨. ಬಿಳಿಯ ಬಣ್ಣದ ಎತ್ತು; ಬಿಳಿಯೆತ್ತು: ಹಂಡ ಹಾಜುವ ಚಿಂಚ ಮಲೆವ 
ಪುಲ್ಲೋರಿ . . . ಪಲವುಪರಿಯೆತ್ತು ತೊಂಭತ್ತಾಯಿಲಕ್ಷ ಮೇಳೈಸಿ (ಸಿಂಗಿರಾ.೩೫-೭); 
ಹಂಡ ಕೆಂದಗಳಿಲ್ಲ ಹುಂಡಿ ಕಾರಿಗಳಿಲ್ಲ ಗಂಡರಿದ್ದೊಬ್ಬ ಮಗನಿಲ್ಲ (ಸರ್ವಜ್ಞ. ೧೯೨೬); 
ಯಾವುದು ಹಂಡಎತ್ತೇ, ಕಳೆದ ಹನ್ನೆರಡು ವರಹಕೊಟ್ಟು ಕೊಂಡದ್ದೇ? ( ಬೆಟ್ಟಜೀ.೫೩). 

[ಆ ಪಾಂಡು? 

ಹಂಡಕ್ಕಿ (ನಾ). ಬಿಳಿಯ ಬಣ್ಣದ ಅಕ್ಕಿ; ಬೆಳತಿಗೆ ಅಕ್ಕಿ: ಹಂಡಕ್ಕಿ ದುಂಡಕ್ಕಿ 
ದುಂಡುರಾಜಣದಕ್ಕಿ ಬಂದೂರ ಗದ್ದೆ ಗೊನೆ ಬತ್ತದ ನೆಲ್ಲಕ್ಕಿ ಬಂದವೆ ನಮ್ಮ ಅರಮನೆಗೆ 
(ನಾಪದ. ೧೧೫). (ಹಂಡ್ಮ *: ಅಕ್ಕಿ 

ಹಂಡನಾಯ್‌, ಹಂಡನಾಯಿ (ನಾ). ಕ್ಲುದ್ರವಾದ ನಾಯಿ; ಹೊಲಸುನಾಯಿ: 
ವಿಷ್ಣುವಂ ಹಂಡನಾಯಾಗೆಂದವಂ ಶಪಿಸಿದ (ವೀಶೈಪು. ೪-೧೨-೧೫). ಹಂಡನಾಯಿ : 
ತನ್ನ ಬಡತಿಂಡಿಗಳಲಿನಿತನ್ನು ಹಂಡನಾಯಿಗೆ ಹಾಕಿ ತಿನ್ನುವನು (ಕಥನ. ೪-೧). 

[ಹಂಡ? 3- ನಾಯ್‌) 

ಹಂಡನಾಯಿ "ಹಂಡನಾಯ್‌' ನೋ. 

ಹರಿಡಬಂಡ, ಹಂಡಹುಂಡ (ಗು). ೧. ಬಿಳುಪು ಮತ್ತು ಕಂದುಬಣ್ಣಮಿಶ್ರವಾದ; 
ಬೆರಕೆಬಣ್ಣದ: ಹಂಡಬಂಡದ ಕುದರಿ ಗೊಂಡೇದ ಲಗಾಮ ಕಂಡೇನ ಊರ ತೆವರಾಗ 
(ಗರತಿ.೬೩); ಹಂಡಬಂಡ ಕುರಿಯ ಮರಿಯು ಬಹಳ ಮುದ್ದು ಬರುಮೋಲಿತ್ತು 
(ಕನನೆ.೪-೩); ಬಿಳಿಯವು ಕರಿಯವು ಹಂಡಬಂಡ ಕೆಂಪು ಬೂದಿಬಣ್ಣದವು ಈ ಮೇರೆಗೆ 
ಹಲವು ಬಣ್ಣದ ಪಾರಿವಾಳಗಳುಂಟು (ಮುಂಬಯು.೩-೧೧೦). ೨. ಮಿಶ್ರವಾದ; 
ಬೆರಕೆಯಾದ : ಕನ್ನಡವನ್ನು ಕೈಬಿಟ್ಟು ತನ್ನ ಮಾತೃಭಾಷೆಯಾಗಿದ್ದ ಆ ರೂಪುಗೆಟ್ಟ 
ಹಂಡಬಂಡ ಮರಾಠಿಯನ್ನು ಕೇಶವರಾಯ ಶುರು ಮಾಡಿದರಾಯಿತು (ಬೆಂಗಬ.ಆ೩). 
(ನಾ). ೩. ಮಿಶ್ರಬಣ್ಣದ ಪಾರಿವಾಳ; ಹೊರಸು: «8. ೪. ಬಿಳಿ ಮತ್ತು 
ಕಂದು ಬಣ್ಣದ ಎತ್ತು: ಕೆಂದಬಣ್ಣದ ಬಲು ಚಂದ ಚಂದ ಹೋರಿಗಳು ನಂದಿಯ 


ಹಂಡಬಂಡಕಥೆ ೮೭೯೬ ಹಂತೆ 


ಹಂಗ ಮೈಮಾಟ ಹಂಡಬಂಡ ಹೊಂದಿ ನಡೆದವು ಸಾಲುಗೊಂಡು (ಸಿದ್ಧಪು.೧೭-೨೦). ಸೂಚಿಸುವ ಅವ್ಯಯ: *"ಅತಿಶೋಕದಲ್ಲಿ ಸಂಘರ್ಷದಲಿ ಹಂತಮೆಂದೆಂಬ ನುಡಿ 
ಹಂಡಹುಂಡ : ೧. ಕರಿಯ ಬಿಳಿಯ ಹಂಡಹುಂಡ ಮರಿಗಳು (ಮಲೆಮ.೧೦೭). ವರ್ತಿಸಿರ್ಕುಂ'' (ಮಂಗರಾ. ೧೫೫-೬೯); ಹಂತ ಹಿರಿಯರು ಹುಸಿಯ ನುಡಿವರೆ 
೪. ಕಾರಿಕಪ್ಪಂ ಹಂಡಹುಂಡ ಕೆಂದಂ ಬೆಳ್ಳಿಹೋರಿಗಳುಮೊಳಗಾದ ಹಿಂಡು ಸಂತವೇಕಾತ್ಮಕವು ಕಂಡೇಕಾಂತವೆಂದಿನ್ನಾವದಾವುದು ಹೇಳನೇಕಾಂತ (ನಿಭಾಗ. 


(ಸಿದ್ದರಾ. 5-೪೯). "ಹುಂಡವಣ್ಣ' ಪರಾ. [ಹಂಡ್ಮ 1 ಬಂಡ) | i ೧೦-೩೨-೨೦); ಅಂತವಿಲ್ಲದ ಸೌಖ್ಯವೋರ್ವನ ಹಂತ (ರಘುವಂ. ೮-೭೯). (ಸಂ. 
ಹಂಡಬಂಡಕಥೆ (ನಾ). (ಆಲಂ) ಪೊಳ್ಳುಕತೆ; ಜೊಳ್ಳುಕತೆ : ಅತಿರಂಜಿತವಾದ (5! ಹಂತಕ (ನಾ). ಕೊಲ್ಲುವವನು; ಕೊಲೆಗಾರ: ವಿಜಯನಾರಸಿಂಹ ಎಂಬ ಕತ್ತಿಯು 
ಈ ಹಂಡಬಂಡಕಥೆಗಳು ಅವರಿಗೆ ಹಾಸ್ಕಾಸ್ಪದವೆನಿಸುವುವು (ಕಥಕ. ೩೪). | | ಆ ಹಂತಕರನ್ನು ತುತ್ತುಗೊಂಡ ಕಥೆ (ಸಂಸಕ. ೧೧೫). [50.1 


(ಹಂಡಬಂಡ + ಕಥೆ] ಹಂತಿ "ಪಂತಿ' ನೋ. 
ಹಂಡಬಂಡತನ (ನಾ). ಬೆರಕೆಯಾಗಿರುವಿಕೆ; ಮಿಶ್ರತನ: ಬೆಳಗಾಂವಿಯ | | ಹಂತಿಕಟ್ಟು "ಪಂತಿಗಟ್ಟು' ನೋ. 
ಹಂಡಬಂಡತನವು ಕಾಣಸಿಕ್ಕಿತು (ಬಟ್ಟಹೊ. ೧೦೦). [ಹಂಡಬಂಡ *- - ತನ] ' ಹಂತಿಕಾಅ “ಪಂತಿಕಾಅ' ನೋ. 


ಹಂಡಬಂಡು (ನಾ). ಬೆರಕೆಬಣ್ಣ; ಮಿಶ್ರವರ್ಣ: ಕನ್ನಡಕದ ಹಂಡಬಂಡು ಸಂಸಾರಕ್ಕೆ |10| ಹಂತಿಕುಂಟೆ (ನಾ). (ಉಕ) ಹೊಲವನ್ನು ಹಸನುಮಾಡಲು ಹೊಡೆಯುವ 
ಬಣ್ಣವೇರುವ ಸಂಭವವಿಲ್ಲ (ಎಚಾಮಂ. ೨೦). [ಹಂಡಬಂಡ “- - ಉೃ। ಸಾಲುಕುಂಟೆ: (8). (ಹಂತಿ (ಆ ಪಂತಿ) + ಕುಂಟೆ,] 
ಹಂಡಹಕ್ಕಿ (ನಾ). ಬಿಳಿಯ ಬಣ್ಣದ ಹಕ್ಕಿ; ಬೆಳ್ಳಕ್ಕಿ: ತುಸುಹೊತ್ತಿನಲ್ಲಿ ಮನೆಯ ಹಂತಿಗಟ್ಟು "ಪಂತಿಗಟ್ಟು' ನೋ. 
ಮುಂದೆ ಬೇಲಿಯ ಸಾಲಿನಲ್ಲಿ ಹಂಡಹಕ್ಕಿ ಸಿಳ್ಳುಹಾಕತೊಡಗಿತ್ತು (ಮಲೆಮ. ೨೫). | ಹಂತಿಗಣ್ಣಿ (ನಾ). ಸಾಲಾಗಿ ಕಟ್ಟಲು ಉಪಯೋಗಿಸುವ ಹಗ್ಗ; ದಾವಣಿ: 
(ಹಂಡ್ಮ% ಹಕ್ಕಿ (ಎ ಪಕ್ಕಿ)) ಹಂತಿಗಣ್ಣಿಯು ಚೆನ್ನ, ಚಿಂತೆಯಿಲ್ಲದ ರಾಣಿ ಬಂತು ಮಹಮನೆಗೆ ಬಸವಣ್ಣ ಉಣಸಿದನು 


ಹಂಡಹುಂಡ "ಹಂಡಬಂಡ' ನೋ. 15| ನಿಂತು ಶಿವಮತವ ಅಂಬಲಿಯ (ಕನ್ನಜಾ.೧೩೩); ಕಣ, ಕೂರಿಗೆ, ಮೇಳಿ, ಹಂತಿಗಣ್ಣಿ 
ಹಂಡಹೋರಿ (ನಾ). ಬಿಳಿಯ ಬಣ್ಣದ ಹೋರಿ: ಗೊಂಡ್ಕಾದ ಹಣೆಪಟ್ಟಿನ (ಕನ್ನಚಾ, ೨೧೧). ([ಹಂತಿ(« ಪಂತಿ) ¥ ಕಣ್ಣಿ] 

ಹಂಡಹೋರಿ ನನಗಾಗಿ ಕೊಂಡಾರ ನಮ್ಮವರು (ಕನ್ನಜಾ. ೧೪೬). | ಹಂತಿಗಾಅ "ಪಂತಿಕಾಅ' ನೋ. 

(ಹಂಡ್ಮ 1 ಹೋರಿ (ಆ ಪೋರ್ಮಿ)] ಹಂತಿಗೂಡಿಸು (ಕ್ರಿ). ಸಾಲಾಗಿಸು; ಪಾಳಿಮಾಡು : ಕ್ರತುಪದಕ್ಕಿರುವ "ಸರ್ವ' 

ಹಂಡಾಕಳು (ನಾ). ಬಿಳಿಯ ಬಣ್ಣದ ಹಸು: ಆ ಹಂಡಾಕಳು ಐತಲ್ಲ ಅದನ್ನೇ ಚಂದನ ಎಂಬ ವಿಶೇಷಣಪದವು ಹಿಂಸಾತ್ಮಕಕ್ರತುಗಳನ್ನೂ ಹಂತಿಗೂಡಿಸುತ್ತಿದೆ (ನಾಡೋಜ. ೬೭). 

ಜೊತೆಗೆ ತಲಾರಕ್ಕೆ ಕಟ್ಟಿದರಾತು (ಸುವಸಂ. ೬೩). (ಹಂಡ್ಮ 1 ಆಕಳು (< ಆಕಳ್‌)) |20 [ಹಂತಿ( ಪಂತಿ) “- ಕೂಡಿಸು] 
ಹಂಡಾಹಂಡ (ನಾ). ದೊಡ್ಡ ದೊಡ್ಡ ಪಾತ್ರೆ (7): ಮಂಡಲಂಗಳ ಮಾಡಿ | | ಹಂತಿಗೊರಲು (ನಾ). ತಲೆಗಳ ಸಾಲು; ಸಾಲುದಲೆ. 

ರಂಗವಲಿಗಳ ಹಾಕಿ ಹಂಡಾಹಂಡದಲಿಯಿಳಿವಿ ಭೂಮಂಡಲಾಧಿಪತಿ ನಿನಗೆ ಅರ್ಪಿತವೆಂದು | ಹಂತಿಗೊರಲವನು - ಸಾಲಾಗಿ (ಹತ್ತು)ತಲೆಗಳುಳ್ಳವನು; ರಾವಣ : 

ತಂದು ನೈವೇದ್ಮಿಟ್ಟು ಶ್ರೀಹರಿಗೆ ಅರ್ಪಿಸುತ್ತಿದ್ದೆ (ಪುರಂದ. ೫-೬೯-೧೩). (?] | ಹಂತಿಗೊರಲವನನೇಳಿಸೆ(ಪಾಠಾಂ. ಹಂತಿಗೊರಲವನೇಳಿದದೆ, ಹಂತಿಗೊರಲವವೇಳಿದ] 
ಹಂಡೆ, (ನಾ). ತಾಮ್ರ ಮೊದಲಾದ ಲೋಹಗಳಿಂದ ಮಾಡಿದ ನೀರು ತುಂಬುವ ಪೆರ್ಚಿರಲೊಳೊತ್ತಿ ಹಂತಮಂ ಮುಲ್‌ದು ಮೂಲವತೆಯುಳ್ಳರಮನೆಯನಂತವುರಮಂ 


ದೊಡ್ಡ ಪಾತ್ರೆ; ಕಡಾಯಿ; ದೊಡ್ಡತಪ್ಪಲೆ: ನೀರು ತುಂಬುವುದೊಂದು ದೊಡ್ಡ |26| ಮಾಡಿ (ಪದ್ಮರಾ.೧೩-೬೫). (ಹಂತಿ ( ಪಂತಿ) 4 ಕೊರಲು (ಆ ಕೊರಲ್‌)) 
ಹಂಡೇ ಅದೆಯಂತೆ (ಮುಂಬಯಿ.೪-೫೨); ಪ್ರತಿ ಮನೆಯ ಮುಂದ ಒಂದೊಂದು ಹಂತಿಗೊಳ್‌ "ಪಂತಿಗೊಳ್‌' ನೋ. 
ಹಂಡೆಯ ತುಂಬಾ ಓಕುಳಿ ಮಾಡಿಡುವ ಪದ್ಧತಿ (ಹುಟ್ಟಿಹ. ೫೦); ಹತ್ತು ಕೊಡದ ಹಂಡೇ ಹಂತಿಗೊಳ್ಳು "ಪಂತಿಗೊಳ್‌' ನೋ. 


ಒಬ್ಬನ ಎತ್ತಿ ಇಳಿಸುತಿದ್ದಿನಿ (ಮಣ್ಣುಹ. ೧೧೩). ಹಂತಿದಪ್ಪು (ಕ್ರಿ). ಸಾಲುತಪ್ಪು; ಅಸ್ತವ್ಯಸ್ತವಾಗು: ಪೊರ್ಕುಟ್‌ಯಂದಮ 
[? .1 ತುಳು. ಹಂಡೆ; ತೆಲು. ಹಂಡ./ ಹಿಂ. ಮರಾ. ಹಂಡಾ। ಹಂತಿದಪ್ಪಿ ತಾಣುಂಬಟೌಯುಂ ತೆರಳ್ಹ ಕುರುಳುಣ್ಮೆ ಬೆಮರ್‌ . . . ಕೂಟದೊಂದು 
ಹಂಡ್ಕೆ (ನಾ). ಬಿಳಿಯ ಎತ್ತು: ಹಂಡೆ ಹವಳೆ ಹುಲುಗಚ್ಚಿಕೊಂಡು ನಿಂತವು |3| ಸವಿಯಂ ಪಿಸುಣಾಡುವುವೀ ಲತಾಂಗಿಯಾ (ಚಂದ್ರಪು ೮-೭೨). 
(ಪ್ರಸಭಾ. ೪೯-೬). “ಹವಳೆ' ಪರಾ. [ಇ ಹಂಡ್ಕ! [ಹಂತಿ (< ಪಂತಿ) * ತಪ್ಪು] 
ಹಂತ, "ಪಂತ,' ನೋ. ಹಂತಿದಾವಣಿ (ನಾ). (ಕಣದಲ್ಲಿ ಸಾಲಾಗಿ) ಕಟ್ಟುವ ಹಗ್ಗ; ಎಣೆಹಗ್ಗ : (8). 
ಹಂತ್ಮ (ನಾ). ೧. ಮೆಟ್ಟಲು; ಸೋಪಾನ; ಪಾವಟಿಗೆ: '"ಅರೋಹಣಂ, [ಹಂತಿ (ಆ ಪಂತಿ) *- ದಾವಣಿ) 
ಸೋಪಾನಂ . . . ಸೋಪಾನದ ಹೆಸರುಗಳು, ಮೆಟ್ಟುಗಳು, ಪಾವಟಿಗೆ, ಹಂತಗಳು'' ಹಂತಿಯೂಟ "ಪಂತಿಯೂಟ' ನೋ. 


(ಸಿದ್ಧಾತಿ.ಇ೦೪); ಮನೆಯ ಹೊಟಗಣ ಹಂತ ಬಿಡದಿಹ ಜನದನಿತು ತಾನೈಸೆ ನಿಮ್ಮಯ |35| ಹಂತಿಎಡಿ "ಪಂತಿವಿಡಿ' ನೋ. 

ಸೇನೆ (ಕುವ್ಮಾಸ. ಓರಿಇ.೫-೩೮);: ಹಜಾರದ ಪಾರ್ಶ್ವಗಳಲ್ಲಿ ಉಪ್ಪರಿಗೆಗಳ ಮೇಲೆ | | ಹಂತಿವೆಣ್‌ (ನಾ). ಹೆಂಗಸರ ಸಾಲು: ಪಂತವಾಡುವ ಭಟರಳಿಗಿಳಿ ಪಡಿಯಅ ತಿಂಥಿಣಿ 
ಹತ್ತಿಹೋಗುವ ಹಂತಗಳು (ಶ್ರೀರಾಯ.೧೩೭). ೨. ಘಟ್ಟಿ; ಮಜಲು: ಈ ಕಸಬೇಕೆರೆ ಕೋಗಿಲೆವಿಂಡು ಹಂತಿವೆಣ್ಗಳ ತನುಲತೆ ವನಮೆನಲು ವಸಂತನವೊಲು ನೃಪನೆಸೆದ 
ಹಿನ್ಹೆ ಕೀಳುಪಾಯ ಹನ್ತದಲ್ಲಿರುವ ದೈವದ ಗದ್ದೆ ಅಯಾಚಿತರ ಗದ್ದೆ (ಎಕ. ೫% ಅರಸೀ. (ಶ್ರೀಪಾಲ. ೩-೬). [ಹಂತಿ (ಎ ಪಂತಿ) * ಪೆಣ್‌] 

೨೧೪-೨; 1817); ಯೋಗಸಿದ್ದರು ಲಯಯೋಗದ ಅನುಭವದಲ್ಲಿ ಅನೇಕ ಹಂತಗಳನ್ನು ಹಂತಿಹೊಡೆ (ಕ್ರಿ). ಕಣದಲ್ಲಿ ಒಕ್ಕಣೆಗಾಗಿ ಸಾಲಾಗಿ ಕಟ್ಟಿದ ದನಗಳನ್ನು 
ನಿರೂಪಿಸಿರುತ್ತಾರೆ (ಭಾರದ. ೧೫೫); ಆಳುಕಾಳುಗಳಿಂದ ಉಪದೇಶ ಪಡೆಯುವ ಹಂತಕ್ಕೆ |40, ಸುತ್ತಿಸು: ಏತದಿಂದ ಬಾವಿಯ ನೀರೆತ್ತುವಾಗ ಅಥವಾ ಹಂತಿ ಹೊಡೆಯುವಾಗ ಗಂಡಸರು 


ನಾನು ಇನ್ನೂ ಇಳಿದಿಲ್ಲ (ಹಾಹುತ್ತ. ೩೫). ಹಾಡುವ ತ್ರಿಪದಿ (ಛಂದೋಎ ೨೪೪); ಹಂತಿ ಹೊಡೆಯುತ ನೆನೆದೆ ಸಂತಸದಿ ಶರಣರನು 
ಹಂತವಾರು - ಒಂದು ಮಜಲು ಅಥವಾ ಮಟ್ಟಕ್ಕೆ ಸಂಬಂಧಿಸಿದ, - (ಜನಗೀ. ೧೩); ಹಂತಿಹೊಡೆಯುವಾಗ ಆಳುಗಳು ಪದಗಳನ್ನು ಹೇಳುತ್ತಿದ್ದರು 
ಸೇರಿದ: ಗ್ರಾಮಗಳ ಹಂತವಾರು ಮೇರೆಗೆ . .. ಕಾಲೂಳಿಗದ ಜನ ಮುಂತಾದವರನ್ನೂ (ಕಪಪ. ೩-೬೪). [ಹಂತಿ (ಎ ಪಂತಿ) *- ಹೊಡೆ, (ಎ ಪೂಡೆ,)) 
ನೇಮಕಮಾಡಿದರು (ಮಹಾವಂ. 1, ೧೧೯). ಹಂತುಗೊಳ್‌ (ಕ್ರಿ). ಕೊನೆಗೊಳ್ಳು; ಮುಗಿ; ಅಂತ್ಕವಾಗು: ಲಲನೆಯರ ಭ್ರಾಂತಿನಿಂ 
ಹಂತ್ಮ "ಪಂತ್ಮ' ನೋ. 45) ಹಂತುಗೊಳುವರೆ ಖಚರನೆಂದೆಸೆದ (ಜಿನಮು. ೨೪-೧೮). ([ಹಂತ್ಮು *- ಕೊಳ್‌] 


ಹಂತ್ಕ (ಅ). ಶೋಕ, ಕರುಣ, ಸಂಘರ್ಷ, ಜುಗುಪ್ಸೆ ಮುಂತಾದ ಭಾವಗಳನ್ನು ಹಂತೆ (ನಾ). ಗರ್ವ; ಅಹಂಕಾರ; ಮದ: ಇಂತಿದಧ್ಕಾಸವಿದರಂತಾತ್ಮನಲ್ಲಿ ಜಡ 


ಹಂದರ್‌ 


ಹಂತೆಯೊಳಗುಳ್ಳ ಗುಣವೆಯ್ದಿ ಸತ್ಮವೆಂಬಂತೆ ಕಾಣಿಸುವುದೆಲೆ ಪುತ್ರ (ಅನುಸಾ. 
೬-೨-೯): ಚಿಂತಿಪನಾತ್ಮಮದವೆತ್ತೆಮಿಗೆ ಹಂತೆ ಮುಂದೆನಗೆ ಸರಿ ಯಾರೆ (ವೀಶೈಪು. 
೭-೩-೧೯); ಅಣಿವತಾದಿಸಿದ್ದಿ ಸಂಭ್ರಮದ ಹಂತೆಯೊಳಾರ ಯೆಣಿಕೆಗೊಳ್ಳದೆ 
ಮಹಿಮರಿರವಟೌಯದಾಂ ನೊಂದೆ . . . ನುತಿಸುತ್ತೆ ಸೈಗೆಡೆದು ಪೊರಳಿದಂ ಧಾರಿಣಿಯೊಳು 
(ಚತುಪು. ೨-೪-೪೮). [ಇ ಅಹಂತೆ] 

ಹಂದರ್‌ "ಪಂದರ್‌' ನೋ. 

ಹಂದರ, "ಪಂದರ್‌' ನೋ. 

ಹಂದರ್ಮ "ಹಂಜರ' ನೋ. 


೮೭೯೭೩ 


ಹಂದರಜಡ್ಡು (ನಾ). ಮದುವೆಯ ಕಾರ್ಯದ ಓಡಾಟದಲ್ಲಿ ಉಂಟಾಗುವ |. 


ದೇಹಾಲಸ್ಕ : ಮುದುವೆಯೆಲ್ಲ ಮುಗಿದ ಮೇಲೆ "ಹಂದರ - ಜಡ್ಡಿನಿಂದ' 
ಮೂರುದಿನದಲ್ಲಿ ನಿರ್ವಿಣ್ಣರಾಗಿ ಹೋದ ದೇಸಾಯರು ರಾತ್ರಿ ಅವಳ ಮನೆಗೆ ಬಂದಾಗ 
೬ ೬ ೬ ನಕ್ಕಳು (ಸಮಜೀ. ೩೫೦). (ಹಂದರ, (< ಪಂದರ್‌) *- ಜಡ್ಡು) 

ಹಂದರಹೂ (ನಾ). ಒಂದು ಬಗೆಯ ಹೂವು ಮತ್ತು ಅದರ ಗಿಡ: ಹಲ್ಲೆಬಳ್ಳಿ, 
`ಹಂದರಹೂ (ಮೈಔಗಿ ೬೫-೧೩೩೧). [ಹಂದರ? + ಹ್ಮೂ (< ಪ್ಲೂ)) 

ಹಂದರಿಕ್ಕು “ಪಂದರಿಕ್ಕು' ನೋ. 

ಹಂದರು "ಪಂದರ್‌' ನೋ. 

ಹಂದರುವಣ (ನಾ). ಮದುವೆ ಮುಂತಾದ ಸಮಾರಂಭಗಳಲ್ಲಿ (ಮನೆಯ 

ಮುಂದೆ) ಚಪ್ಪರ ಹಾಕುವಾಗ ಕೊಡಬೇಕಾಗಿದ್ದ ತೆರಿಗೆ; ಚಪ್ಪರದ ಹಣ: 
ಪುರಿಗೆಲ್‌ೆಯ' ರಾಮೇಸ್ವರದೇವರ್ಗ್ಗಾ ಪುರದ (ಸಾ]ದದೆ(ಲ್‌] ಹಂದರುವಣವೆಂಬಿವಂ 
ಸರ್ವನೆಮಶ್ಮವಾಗಿ ಬಿಡೆಂದು ಬೇxವುದುಂ (ಸೌಇಇ. ೫x೫,೬೮-೧೪; 1118). 

[ಹಂದರು (ಆ ಪಂದರ್‌) 4 ಪಣ್ಕ) 

ಹಂದಲ್‌ “ಪಂದಲ್‌' ನೋ. 

ಹಂದಲು “"ಪಂದಲ್‌' ನೋ. 

ಹಂದಲೆ "ಪಂದಲೆ' ನೋ. 

ಹಂದಿ "ಪಂದಿ' ನೋ. 

ಹಂದಿಕೊಬ್ಬು (ನಾ). ಹಂದಿಯ ಕೊಬ್ಬು,-- ನೆಣ: ಮುರಿದ ಮೂಳೆಗಳನ್ನು ಒಂದು 
ಗೂಡಿಸಲು ಹಂದಿಕೊಬ್ಬನ್ನು ಉಪಯೋಗಿಸುತ್ತಾರೆ (ರೂಢಿ). 

[ಹಂದಿ («ಆ ಪಂದಿ) ಕೊಬ್ಬು (< ಕೊರ) 

ಹಂದಿಗ (ನಾ). ಅಂಜುಬುರುಕ; ಹೇಡಿ: ಹಂದಿಗರು ನನಗೆಯಿದಿರಾಂಪರೇ 
ಪರಿಯೆರ್ದೆಯ ಕುಂದಿಲ್ಲದೊದ್ದೆ ಧಾತನ ಜಿಹೈಪೀಠದೊಳು ನಿಂದೆಯಾಖಂಡಲಗೆ ಡಾಗ 
ನೊತ್ತಿದೆ ಹರನ ಸಿರತೊಡೆಯನಡರ್ದೆ ಮತ್ತಂ (ಪ್ರಜುಪು. ೫-೧೫೧). "ಹಂದೆಗ,' ಪರಾ. 

[ಹಂದೆ (ಆ ಪಂದೆ) 4 - ಇಗ) 

ಹಂದಿಗಡ್ಡೆ "ಪಂದಿಗಡ್ಡೆ' ನೋ. 

ಹಂದಿಗೀರ (ನಾ). (ಹಂದಿಯಂತೆ ಕಿರುಚುವ) ಒಂದು ಬಗೆಯ ಹಕ್ಕಿ; 
ಸಣ್ಣಗೂಗೆಹಕ್ಕಿ : (6). [ಹಂದಿ (ಆ ಪಂದಿ) 4 ಕೀರ್ಕ?] 

ಹಂದಿಗುಂಟೆ (ನಾ). (2): ಮಂದಗಮನೆಯಂದು ನಡೆಗಂಡನಲ್ಲದೆ ಹಂದಿ 
ಗುಂಟೆಯನದ ಹೇಳಲಿಲ್ಲ (ಚದಾವ . ೩9-೭). (?] 

ಹಂದಿಗೆಡ್ಡೆ "ಪಂದಿಗಡ್ಡೆ' ನೋ. 

ಹಂದಿಗೆರಕನಗೆಡ್ಡೆ (ನಾ). ಒಂದು ಬಗೆಯ ಗೆಡ್ಡೆ; ಕೊನ್ನಾರಿಗೆಡ್ಡೆ : ""ಕಸೇರುಕಾ- 
ಸೀಬಿ ಗೆಡ್ಡೆ, ಹಂದಿಗೆರಕನ ಗೆಡ್ಡೆ'' (ಓವಧಿ. ೨೪). 

[ಇ ಹಂದಿ(< ಪಂದಿ) *- ಗೆಡ್ಡೆ(< ಗಡ್ಡೆ)) 

ಹಂದಿಡು (ಕ್ರಿ). ಹಂದಿಯನ್ನು ಹೊಡೆ, --ಬಡಿ: ಕರ್ನಾಟಕ ಪ್ರಕೃತಿಸ್ಟರ ಲೋಪಕ್ಕೆ 

». * ೬ ಇಕಾರಕ್ಕೆ -- ದಾಳಿಟ್ಟಂ, ಹಂದಿಟ್ಟಿಂ, ಸವಡಿಟ್ಟಿ೦ (ಶಮದ. ೫೨ ಪ್ರಯೋ). 
[ಹಂದಿ (ಎ ಪಂದಿ) 4 ಇಡು] 

ಹಂದಿತುಪ್ಪ (ನಾ). ಹಂದಿಯ ಕೊಬ್ಬಿನಿಂದ ತಯಾರಿಸಿದ ತುಪ್ಪ: ಮೂಳೆ 

ಮುರಿದಾಗ ಹಂದಿತುಪ್ಪ ಹಾಕಿ ಕಟ್ಟುತ್ತಾರೆ (ರೂಢಿ). [ಹಂದಿ (-ಆ ಪಂದಿ) 1 ತುಪ್ಪ) 


40 


ಹಂಪುಗೊಳಿಸು 


ಹಂದಿದಾಟು (ನಾ). ಕತ್ತಿವರಸೆಯಲ್ಲಿ ಒಂದು ಪಟ್ಟು; ಹಂದಿ ನೆಗೆಯುವಂತೆ 
ನೆಗೆಯುವುದು: ಆಸ್ಥಾನದಲ್ಲಿ ಶೀಘ್ರಗಮನದ ಕಡೆಯಲ್ಲಿ ತಾನು ತಿರುಗಿ 
ಮುಂದುಕಡೆಯಲ್ಲಿ ಬಲದ ಪಾದವನ್ನುಯಿಟ್ಟು ಬಂಡಿಕೋಲಿನಿಂದ ಕಡಿವುದು ಆವದಾನೊಂ 
ದುಂಟು ಅದು ಖಡ್ಗಶಾಸ್ತ್ರವ ಬಲ್ಲವರಿಂದ ಹಂದಿದಾಟುಯೆಂದು ನುಡಿಯಲ್ಪಡುವುದು 
(ಖಡ್ಗಟೀ. ೫-೨೭). [ಹಂದಿ (< ಪಂದಿ) 3- ದಾಟ್ನು (ಆ ದಾಂಟ್ಕು)] 

ಹಂದಿಪುಟ್ಟನ ಗೆಡ್ಡೆ (ನಾ). ಒಂದು ಬಗೆಯ ಗೆಡ್ಡೆ; ಕೊನ್ನಾರಿಗಡ್ಡೆ: ""ಈ 
ಹಂದಿಪುಟ್ಟನ ಗೆಡ್ಡೆ ಇದೆಯಲ್ಲಾ ಅದರ ರುಚಿಗೆ'' ಎಂದು ಪಂಡಿತನಿಗಿಂತಲೂ ತನ್ನ 
ಕನ್ನಡ ಮೇಲುಮಟ್ಟದ್ದು ಎಂಬ ಹೆಮ್ಮೆಯಿಂದ ಹೇಳಿದನು (ಮಲೆಮ. ೩೩೦). 

[ಹಂದಿ ( ಪಂದಿ) * « ಪುಟ್ಟ * ಗೆಡ್ಡೆ (« ಗಡ್ಡೆ) 

ಹಂದಿಪೊದೆಕೊಡೆ (ನಾ). ಒಂದು ಬಗೆಯ ಸಸ್ಕ : ಹಂದಿಪೊದೆಕೊಡೆ, ಮೊಲ್ಲೆ 
(ಮೈಣಗಿ. ೫೧-೧೦೧೮). [ಹಂದಿ (ಆ ಪಂದಿ) * ಪೊದೆ, 4 ಕೊಡೆ] 

ಹಂದಿಬಳ್ಳಿ (ನಾ). ಒಂದು ಬಗೆಯ ಸಸ್ಕ : ಚೀನಾಬಳೀಮರ, ಪುನಾಲೀ ಹಂದಿಬಳ್ಳಿ 
(ಮೈಔಗಿ. ೨೯-೫೬೯). [ಹಂದಿ (ಆ ಪಂದಿ) *- ಬಳ್ಳಿ) 

ಹಂದಿಮಾನು "ಪಂದಿಮಾನ್‌' ನೋ. 

ಹಂದಿವಲೆ (ನಾ). (ಕಾಡು) ಹಂದಿಯನ್ನು ಹಿಡಿಯುವ ಬಲೆ: ಎರಳೆವಲೆ 
ಹಂದಿವಲೆ ಹೊಯ್ವಲೆ . . . ಬೇಡರ ಸಿರದೊಳೊಪ್ಪಿದುದು («ಸಾಳ್ವಭಾ. ೫-೧೯). 

[ಹಂದಿ (ಆ ಪಂದಿ) * ಬಲೆ) 

ಹಂದಿವಳಯ (ನಾ). ಒಂದು ಬಗೆಯ ಸಸ್ಕ: ""ಕೂರ್ಚಂ - ಹಂದಿವಳಯ'' 
(ಓವಧಿ. ೩೭). [ಹಂದಿ (ಎ ಪಂದಿ) 4 ವಳಯ?] 

ಹಂದಿವಾಡಿ (ನಾ). ಒಂದು ಊರಿನ ಹೆಸರು: ಪಳ್ಳಮೆ ಮುತ್ತೆರಿಎ(ಯೆ) 
ಹನ್ಹಿವ(ವಾ)ಡಿ ಎ(ಯೆ)ನಿ(ನೀ)ರುಂಗಲ್ಲೆ (ಇಅ. 111, ೨೧೩-೨೫; 10ನೆಯ ಶಶ). 

[ಹಂದಿ (ಆ ಪಂದಿ) 4 ವಾಡಿ (< ಪಾಡ್ಮಿ)] 

ಹಂದಿವೇಂಟೆ "ಪಂದಿವೇಂಟೆ' ನೋ. 

ಹಂದೀಟಿ (ನಾ). (ಹಂದಿಯನ್ನು ತಿವಿಯಲು ಬಳಸುವ) ಒಂದು ಬಗೆಯ 
ಈಟಿ (7): ""ಭಲ್ಲಾಎ ಹಂದೀಟಿ'' (ಕಾಶಕೃ. ೧೪). “ಪ೦ದಿಪೊಟ್ಟು' ಪರಾ. 

[ಹಂದಿ ( ಪಂದಿ) 3- ಈಟಿ (ಆ ಇಟ್ಟಿ) 

ಹಂದು "ಹೆಂದು' ನೋ. 

ಹಂದೆ "ಪಂದೆ' ನೋ. 

ಹಂದೆಗ, (ನಾ). ಹೇಡಿ; ಅಂಜುಬುರುಕ: ಹೇಳಬಲ್ಲಿರೆ ತಥೃವನು ತೆಗೆ ಕಾಳಗದ 
ಹಂದೆಗರ (ಪಾಠಾ. ಹಂದೆಗಳ)ನೆನುತ ಕರಾಳದೈತ್ಯವ್ರಾತ ಕವಿದುದು ಕೃಷ್ಣನಭಿಮುಖಕೆ 
(ನಿಭಾಗ. ೧೦-೪೯-೩೬); ಎನ್ನನು ಹಂದೆಗರೆಂಬರು (ಕರಿಕ. ೧೨-೧). 

(ಹಂದೆ (ಆ ಪಂದೆ) 3. - ಗೃ] 

ಹಂದೆಗ್ನ (ನಾ). ಒಂದು ಬಗೆಯ ಮಾನು: ಹಾರುವಂ ಹಿರಿಯ ಷಡುಸಕ್ಕರಿಗ 
ನಿಅಕಿಲು ಹಂದೆಗನಾನೆಮೊಗನೆಂಬ ಪರಿಪರಿಯ ಮಾನ್ನಳೆಂ ಗುದಿಗೆಯ್ದರು 
(ಹಚಕಾ. ೫-೪೫). (8 ಇದು 'ಹಂದಿಗ' ಎಂದಿರಬಹುದೆ?] 

ಹಂದೆತನ “ಪಂದೆತನ' ನೋ. 

ಹಂದೊಗಲ್‌ "“ಪಂದೋಲ್‌' ನೋ. 

ಹಂಪ, "ಪಂಪ್ಮ' ನೋ. _ 

ಹಂಪ (ನಾ). (7): ಪರಮವಿಕ್ರಮವುಳ್ಳ ರಘುವಿನ ಬರುವ ವಾರ್ತೆಯನರಿತು 
ಪಶ್ಚಿಮಧರಣಿಪತಿಗಳ ಹಂಪದಿಂ ಕರವನ್ನು ಕೊಟ್ಟಿಹನು (ರಘುವಂ. ೪-೫೮). [9] 

ಹಂಪಲು "ಪಣ್ಣ್‌' ಪರಾ. 

ಹಂಪುಗಾಲ (ನಾ). ಅದ್ದೂರಿಯ ಕಾಲ; ವೈಭವದ ಸಮಯ: ಲೋಕದ ಅನ್ನವು 
ಲೋಕದಂತೆಯೆ ತಾನು ಹಂಪುಗಾಲದ ಬೆಳೆಯು ಹಾಲುಂಡಿತ್ತು (ಸಖೀಗೀ. ೧೬-೩೭೪); 
ಮಿಡಿ ಕಾಯಿ ಹಣ್ಣುಗಳ ಹಂಪುಗಾಲದ ಸೊಂಪು ಯತು ಯತುಗಳಾಡಿಸಿದ ನೂರು ಚದುರು 

 (ನೆಲಮು. ೪೨-೫). [ಹಂಪ್ರು (< ಪಂಪು,) + ಕಾಲ] 

ಹಂಪುಗೊಳಿಸು' (ಕ್ರಿ). ಅದ್ದೂರಿಮಾಡು; ವೈಭವಗೊಳಿಸು: ಹಂಪುಗೊಳಿಸುವ 


ಹಂಪುಪಡೆ 


ದೇವಿಯೊಲಿದ ಮಾಧವನ ಎದ್ಮಾತೀರ್ಡವನ್ನು ತಂದು ಹಂಪು ಪಡೆಯೆಂದು ನಾ 
ಎರೆಯುವೆನು ನೀ ಸರ್ವಸಂನ್ಕಾಸಿಯಾಗು ಎಂದು (ಸೂರ್ಯಪಾ. ೮೯-೧೭). 
[ಹಂಪ್ರು( ಪಂಪು) *- ಕೊಳಿಸು। 

ಹಂಪುಪಡೆ (ಕ್ರಿ). ಅದ್ದೂರಿಯಾಗು; ವೈಭವವನ್ನು ಹೊಂದು : ಹಂಪುಗೊಳಿಸುವ 
ದೇವಿಯೊಲಿದ ಮಾಧವನ ವಿದ್ಮಾತೀರ್ಥವನ್ನು ತಂದು ಹಂಪುಪಡೆಯೆಂದು ನಾ 
ಎರೆಯುವೆನು ವೀ ಸರ್ವಸಂನ್ಕಾಸಿಯಾಗು ಎಂದು (ಸೂರ್ಯಪಾ. ೮೯-೧೭). 

[ಹಂಪ್ರು (< ಪಂಪು) * ಪಡೆ] 

ಹಂಪೆ (ನಾ). ಕನ್ನಡನಾಡಿನ ಒಂದು ಪ್ರಸಿದ್ಧ ತೀರ್ಥಕ್ಷೇತ್ರ; ವಿರೂಪಾಕ್ಟನು 
ನೆಲಸಿರುವ, ತುಂಗಭದ್ರಾನದಿಯ ದಂಡೆಯ ಮೇಲಿರುವ (ಪೌರಾಣಿಕವಾಗಿ 
ವಾಲಿ, ಸುಗ್ರೀವರು ನೆಲಸಿದ್ದರೆಂದು ನಂಬಲಾದ, ಐತಿಹಾಸಿಕವಾಗಿ 
ವಿಜಯನಗರವೆಂದು ಪ್ರಸಿದ್ಧವಾಗಿದ್ದ) ಸ್ಥಳ: ಗಿರಿಚಾಕಲ್ಮಾಣ ಕಥಾಕಾವ್ಯಮಂ 
ಹಂಪೆಯ ಮಾದರಸರ ಕಾರುಣ್ಯದ ಶಿಶುವಪ್ಪ ಹಂಪೆಯ ಹರಿಹರಂ ಬಿನ್ನಪಂಗೈದಂ (ಗಿಂಕ. 
ಕಥಾಗರ್ಭಂ ೩); ಹಂಪೆಯ ಕೊಂಪೆಯ ನೋಂಪಿಯು ಫಲಿಸಲಿ ಗುಡಿಗಟ್ಟಲಿ ಕನ್ನಡ ಹರಣ 
(ಅರಳು. ೩೦೫-೨); ಹಂಪೆಗೆ ಹೋಗುವುದಕ್ಕಿಂತ ತನ್ನ ಕೊಂಪೆಯಲ್ಲಿರುವುದು ಲೇಸು (ಗಾದೆ). 

(< ಸಂ. ಪಂಪಾ) 

ಹಂಬಕ್ಕಿ "ಪಂಬಕ್ಕಿ' ನೋ. 

ಹಂಬಲ "ಪಂಬಲ್‌' ನೋ. 

ಹಂಬಲಿಕೆ (ನಾ). ೧. ಉತ್ಕಟವಾದ ಬಯಕೆ; ಅತಿಯಾದ ಹಂಬಲ, - ಅಪೇಕ್ಷೆ : 
ಶ್ರೀದೇವಿಯನ್ನು ಕಣ್ಣಾರೆ ಕಾಣಬಹುದೆಂಬ ಹಂಬಲಿಕೆ ಅವನಿಗಿದ್ದಿತು (ಶ್ರೀರಾಯ. ೨೯೪); 
ಅವರೀರ್ವರ ಹಂಬಲಿಕೆಯು ಫಲಿಸಿತು (ಧರ್ಮಸಾ.೬೮); ಒಂದು ಮನಸಿನ ಬಯಕೆ ತಾ 
ಬರಿಯ ಹಂಬಲಿಕೆ (ಇಂಗೀತ.೫೫-೫). ೨. ಚಿಂತೆ; ವೃಥೆ; ದುಃಖ: ಮಾತೃಕದಂಬ 
ಶೋಕಿಸುತೊರಲುತಿಹ ನಾನಾ ಬಗೆಯ ಹಂಬಲಿಕೆಗಳ ಕೇಳಿ ಪೊರಳಿ ರಾಜಕಳೇಬರವ 
ಕಂಡರಿಕೆದಪ್ಪಲು (ಆನಂರಾ. ೨-೩-೨೬). [ಹಂಬಲ (ಆ ಪಂಬಲ್‌) 4 - ಇಕೆ] 

ಹಂಬಲಿಸು "ಪಂಬಲಿಸು' ನೋ. 

ಹಂಬಲು "ಪಂಬಲ್‌' ನೋ. 

ಹಂಬ್ಮು "ಪರಪ್ರು' ನೋ. 

ಹಂಬ್ಮು "ಪರಪ್ರು' ನೋ. 

ಹಂಬುಕಳ್ಳಿ (ನಾ). ಬಳ್ಳಿಯಂತೆ ಬೆಳೆಯುವ ಒಂದು ಬಗೆಯ ಕಳ್ಳಿಗಿಡ: 
ಹಂಬುಕಳ್ಳಿ, ಸೋಮಲತೆ, ಬ್ರಾಹ್ಮಿ (ಮೈಳಗಿ . ೬೮-೧೩೮೮); ಜತ್ತುವೆ, ಹಂಬುಕಳ್ಳಿ, ನಂಜಿನ 
ಗೊರಡು, ಸಮುದ್ರಪಾಲ (ನಮ್ಮನು. ೨೩೮). [ಹಂಬ್ಕು (ಆ ಪರಪ್ಪು) * ಕಳ್ಳಿ) 

ಹಂಬುಗಜುಕೆ (ನಾ). ಬಳ್ಳಿಯಂತೆ ಉದ್ದವಾಗಿ ಬೆಳೆಯುವ ಒಂದು ಬಗೆಯ 
ಗರುಕೆ: ""ಅಳಿದೂರ್ವಾ- ಹಂಬುಗಲುಕೆ'' (ಓಹಧಿ. ೧೨). 

[ಹಂಬ್ಕು (ಆ ಪರಪ್ಪು) *- ಕಣುಕೆ, («ಆ ಕಣುಂಕೆ)] 

ಹಂಬುಗಾರಕ (ನಾ). ವೀಳೆಯದೆಲೆಯ ಬಳ್ಳಿಯಿಂದ ಎಲೆ ಕೊಯ್ಯವುದು (?): 
ಅನುಪಿನ ಕಟ್ಟೆ ಗ್ರಾಮದಿಂದ ಹಟೆಕಾರ ಮಗ ೨ಕ್ಕೆ ಗ೧!೨ ಹುಡಿಕೆಕಾರಕದಿಂದ ಜನ ೨ಕ್ಕೆ 
ಗ॥೨ ಹಂಬುಗಾರಕದಿಂದ ಜನ ೨ಕ್ಕೆ ಗ ೧೮೩ (ಎಕ.೪1ಗ, ತೀರ್ಥಹ. ೯೫-೬೧; 1709). "ಹುಡಿಕೆ 
ಕಾರಕ' ಪರಾ. [ಹಂಬ್ಮು (ಆ ಪರಪ್ಪು) 3- - ಗಾರ (ಆ -ಕಾಅ) 1 - ಕೃ) 

ಹಂಬುದುರುಚ (ನಾ). ಬಳ್ಳಿಯಾಗಿ ಬೆಳೆಯುವ ತುರುಚೆ ಗಿಡ: ಅಗುಳುಶುಂಠಿ, 
ಮುಡಿವಾಳ . . . ಹಂಬುದುರುಚನಬೇರು . . . ಕಷಾಯಂ ಕಾಸಿ ಕುಡಿಯೆ ಪಿತ್ತ ಛರ್ದಿ 
ಹರ (ಸಕವೈ.೨೬೭).  !ಹಂಬ್ಮು (ಆ ಪರಪ್ಪು) 4 ತುರುಚ (ಆ ತುಲುಚೆ)) 

ಹಂಬುಮಲ್ಲಿಗೆ (ನಾ). ಬಳ್ಳಿಯಾಗಿ ಬೆಳೆಯುವ ಮಲ್ಲಿಗೆಗಿಡ : ನವಮಲ್ಲಿಗೆ, 
ಹಂಬುಮೆಲ್ಲಿಗೆ (ಮೃಣಗಿ. ೪೭-೯೩೨). [ಹಂಬ್ಮು (< ಪರಪ್ಪು) + ಮಲ್ಲಿಗೆ] 

ಹಂಬುಹಾರಕಹುಲ್ಲ (ನಾ). ಒಂದು ಬಗೆಯ ಹುಲ್ಲು: 
ಹುಲ್ಲು, ಪೊರೆಹುಲ್ಲು (ಮೈಔಗಿ. ೧೪-೨೪೧). 

[ಹಂಬ್ಮು (ಎ ಪರಪ್ಪು) 3- ಹಾರಕ (< ಪಾರಕು) *- ಹುಲ್ಲು (ಆ ಪುಲ್‌)] 
ಹಂಬೆ (ನಾ). ಬಳ್ಳಿ; ಹಂಬು: ನಾನೊಬ್ಬನುಂಟು ಹಲವಾಗಲೆಲ್ಲೊ ಎಂಬ ಹಂಬಲಿನ 


ಹಂಬುಹಾರಕ 


೮೭೯೮ 


ಹಂಸಕ 


ಹಂಬೆ ಹರಿಬಳ್ಳಿವಳ್ಳಿಗಳಾಗಿ ತನ್ನ ದಾಂಗುಡಿಯ ಗೊನೆ ಬಾನು ಮುಣ್ಣೊಂದಾಗಿ 
(ಅರಳು. ೧೨೦-೨). [ಆ ಪರಪ್ಪು! 

ಹಂಸ (ನಾ). ೧. ಒಂದು ಬಗೆಯ ಬಿಳಿಯ ಬಣ್ಣದ ಪಕ್ಷಿ; ಅಂಚೆ; ಮರಾಲ: 
ಭರದಿಂ ರಾಮಂ ಕಾಕಾಸುರನಂ ಮುನಿದಿಸುವ ತೆಅದಿನೆಚ್ಚಂ ವಿಹಗೇಶ್ವರನೆನಿಪ ಹಂಸನಂ 
ವರ(ಪಾಠಾಂ. ರಾಜಹಂಸನ] ಶರಾಸನಾಗಮವಿಶಾರದಂ ತತ್‌ಕ್ಷಣದಿಂ ಅಂತೆಚ್ಚ ಕೋಲಿಂ 
ಮುನ್ನಮೆ ಸುರುಳ್ದುರುಳ್ಹು ಹಂಸಂ ವಿಧ್ವಂಸಮನೆಯ್ದಿತ್ತು (ಪಂಚತಂ. ೧೨೮-೬): ಸರಯೂ 
ತರಂಗಿಣಿಗೆ ಹಿಮಗಿರಿಯ ದೂರದಿಂದೈತಂದುವೆಡೆಬಿಡದೆ . . . ಹಂಸಕಾರಂಡತತಿ 
(ಶ್ರೀರಾಮಾ.೧೫-೩೯೮); ಹಂಸನಂಥಾ ಪಕ್ಷಿಯಿಲ್ಲ ಕಂಸನಂಢಾ ರಾಕ್ಷಸನಿಲ್ಲ (ಗಾದೆ). 
೨. ಶ್ರೇಷ್ಠವಾದ ಆತ್ಮ; ಪರಮಾತ್ಮ : ಕಾಯದೊಳಗೆ ಕಾಯವಾಗಿರ್ದೆಯಲ್ಲ ಹಂಸಾ 
ಸಂಸಾರಮಾಯಾಪಾಶವ ಬಿಡಲೊಲ್ಲದೆ ಡಿಂಬವ ನೆಚ್ಚಿ ಕೆಟ್ಟೆಯಲ್ಲಾ ಹಂಸ ಜೀವ 
ಶೂನ್ಯವಾಗಿ ಹೋದುದನಟ್‌ಯಾ ಹಂಸಾ (ಬಸಹೆ.೨೫); ಸಂಸಾರಬಂಧಪ್ರವಿಧ್ವಂಸಂಗೆ 
ಹಂಸಂಗೆ . . . ಸಿಂಹವಿಷ್ಟರಂ ಕಣ್ಣ ಪುಣ್ಮದ ಬೆಳಸಿನಂತಿರ್ಪುದು (ಚಬಪು೨೯-೧೩); ಒಂದು 
ಕಂಭದೊಳಯ್ದು ಗಂಧ ಹಂಸನ ಕಟ್ಟಿ ಒಂದಚೌೊಳು ಮನವು ಬೆರೆದಿಹರೆ ಪರಬೊಮ್ಮ 
ವಂದುತಾನಿರುವ (ಸರ್ವಜ್ಞ. ೫೩೭). ೩. ಶಿವ. ೪. ಬ್ರಹ್ಮ. ೫. ವಿಷ್ಣು. ೬. ಸೂರ್ಯ: 
ಪುರುಷಾರ್ಡ್‌ನಿಧಿಪುರಂದರ ಪರಮವಪ್ರಿಯಮಿತ್ರನೋರ್ವನುದಯಿಸಿದಂ ಸುಂದರ 
ರೂಪನರಿಪ್ಪೆಗೆ ಚಿತ್ರರಥಾನನ ಪುಂಡರೀಕಹಂಸಂ ಹಂಸಂ (ಕಾದಂಪೂ. ೭೧೧); ಮರು 
ದಾಕೀರ್ಣಲಸದ್ಭನಪ್ರಸವತಾರಾರಾಜಿತಂ ಹಂಸಬಂಧುರಸಾಪಾಳಿ ರುಚಿಪ್ರದಾನ 
ಕವಿರಾಜಾಲಂಕೃತಂ . . . ರಂಜಿಸಿದುದಾ ರಾಜೇಂದ್ರನೊಡ್ಡೋಲಗ೦ (ರಾಜಶೇ.೫-೨೦). 
೧, ೬: ವಿನುತ ಹಂಸಾವಳಿಯ ವದಿಗಳಿಂದಬ್ಬಮಯವೆನಿಸುವ ತಟಾಕಂಗಳಿಂ ಕುಜದ 
ಪಜ್ತಿಯಿಂ . . . ದೇಶಂ ನವಗ್ರಹಾತ್ಮಕವೆನಿಸಿತು (ಭಾವಚಂ. ೨-೬). ೭. ಶಶಿ; ಚಂದ್ರ. 
೧, ೩: ಕರಿಯಂತೆ ಕೊಳದಂತೆ . . . ಗಿರಿಜಾತೆಯಂತೆ ಮಿಗೆ ಹಂಸ ಸದ್ವಿಜ ಕೇಕಿಶರ 
ಸಿಂಹಯುತಮಾಗಿ ಕಾನನಂ ಬಹಳ ರೌದ್ರಾನನಂ ಕಣ್ಣೆಸೆದುದು (ಚೆಬಪು. ೫೩-೧೯). 
ಆ. ಕಾಮ; ಮನ್ಮಥ. ೯.' ಮುನಿ; ಯತಿ: ಯತಿಯೇ ವೃಕ್ತಿಬೇದದಿಂ ಕುಟೀಚಕ 
ಬಹೂದಕ ಹಂಸ ಪರಮಹಂಸರೆಂದು ನಾಲ್ಕುತೆಅನಾಗಿರ್ಪರ್‌ (ಎವೇಕ. ೧೨೬). 
೧೦. ಶ್ರೇಷ್ಠನಾದವನು. ೧೧. ಶಕ್ತಿಯುತನಾದವನು; ಬಲಶಾಲಿ. 
೧೨. ಅತ್ಯುತ್ತಮವಾದುದು; ಶ್ರೇಷ್ಠವಾದುದು. ೧೩. ತಾವರೆ; ಕಮಲ. 
೧೪. ನಿರ್ಮಲವಾದುದು. ೧೫. ಬೆಳಕಿನ ಕಿರಣ; ಕಾಂತಿ. ೧೬. ಕಣ್ಣು; ನೇತ್ರ. 
೧೩. ಕುದುರೆ: ""ಫುಲ್ಲನೇತ್ರನೊಳರ್ಕನೊಳು ಶಶಿಯೊಳಾತ್ಮನೊಳು 
ಬಲ್ಲಿದನೊಳಶ್ಚನೊಳು ಕಿರಣದೊಳು ಹಂಸೆಯೊಳು ಸಲ್ಲಲಿತ ಶಿವನೊಳು ಸರೋಜದೊಳ್‌ 
ಪರಿವರ್ತಿಸಿರ್ಕುಂ ಹಂಸಾಭಿಧಾನಂ'' (ಮಂಗರಾ. ೧೪೮-೪೧); '"ವಿಮಲಂ ಹಯಮುಖ್ಯ 
ಮರೀಚಿಯಾತ್ಮ ಕಾಮಾರಿ ಮರಾಳ ನೇತ್ರ ಮುನಿ ವಾರಿಜಬಾಂಧವ ವಾರಿಜೋದ್ಭವಂ 
ವಾರಿಜವೈರಿ ವಾರಿಜಲೋಚನ ವಾರಿಜ ಹಂಸವಾಚಕಂ'' (ನಾನಾರ. ೯). ೧೮. ಕೋಣ; 
ಮಹಿಷ. ೧,೯,೧೫ ,೧೮: ಹರಿಸಂದೋಹವಿರಾಜಿತಂ ವಿವಿಧಪದ್ಮಾಲಂಕೃತಂ 
ಹಂಸಸಂಚರಣಪ್ರೌಢ ಉದಾತ್ತ ಎಕ್ರಮಗುಣೋದೃತ್ಪುಂಡರೀಕಾಂಕ(0) ಸೌಂದರ 
ವಾಗಿರ್ಪುದಟ್‌ಂದೆ ಪದ್ಮವನದಂದಂ ಭಾವಿಸಲ್‌ ವಿಷ್ಣುಭೂವರರಿರ್ಪಾ ಪುರಮುಂ 
ಸುರೇಂದ್ರಪುರಮುಂ ವಿದ್ವಿಟ್ಟುರಾನೀಕಮು೦ (ಎಕ.೪, ಅರಸೀ. ೩೯-೫; 1185). 
೧೯. ಉಪನಿಷತ್ತುಗಳಲ್ಲಿ ಒಂದು: ಶ್ರೀರುದ್ರ ಬೃಹದಾರಣ್ಶಕ . . . ಹಂಸ 
ಪರಮಹಂಸ . . . ಮುದ್ಗಲ ಮುಂಡಕವೆಂಬಿವು ಮೊದಲಾದವೇ ಉಪನಿಷತ್ತುಗಳು 
(ಎವೇಕ. ೫). ೨೦. ಪ್ರಮಾಣಕ್ಕೆ ಅನುಸಾರವಾಗಿ ವಿಂಗಡಿಸುವ ಐದು ಪ್ರಕಾರದ 
ಮನುಷ್ಯಜಾತಿಗಳಲ್ಲಿ ಒಂದು: ವರಾಹಮಿಹಿರನು ಮನುಷ್ಯರನ್ನು ಶರೀರದ ಅಳತೆ 
ಆಕಾರದ ಮೇಲೆ, ಐದು ಜಾತಿಗಳನ್ನಾಗಿ ಎಂಗಡಿಸುತ್ತಾನೆ . "ಹಂಸ' ಜಾತಿಗೆ 
ಸೇರಿದ ಪುರುಷನ ಎತ್ತರವು ೯೬ ಅಂಗುಲ ಪ್ರಮಾಣವಿರುತ್ತದೆ (ಭಾರದ. ೫೧೭). ೨೧. 
ಒಂದು ಪರ್ವತದ ಹೆಸರು: ಶಂಖಕೂಟ ವೃಷಭ ಹಂಸ . . . ಶಿಖರಿಯಂಬೈಧು 
ಕುಧರಂಗಳೇ . . . ಸುರಸಂತತಿಗಾಶ್ರಯಂಗಳಾಗಿರ್ಕು೦ (ಎವೇಕ. ೧೭೩). [ಸಂ.) 


45, ಹಂಸಕ (ನಾ).೧. ಹಂಸಪಕ್ಷಿ; ಮರಾಳ. ೨. ಕಾಲಿನಲ್ಲಿ ತೊಡುವ ಒಂದು 


ಬಗೆಯ "ಆಭರಣ; ಅಂದುಗೆ; ನೂಪುರ: "“ಮಂಜೀರಂ, ಹಂಸಕಂ - ಈ ೨ 


ಹಂಸಕುಳ 


ಅಂದುಗೆ'' (ಹಲಾಯು. ೯೨-೪೦೭); ಚಾರುಹಂಸಕಮಂ ಸಮಂತಿಕ್ಕಿ ರುಣತ್ಕಾರಮಂ ಮಾಳ್ಪ 
ಕಿಂಕಿಣಿಗಳಂ . . . ಕಟ್ಟೆ (ಪದ್ಮರಾ. ೩-೪೫); ಹಂಸಕದುಲುಹು ಕಂಕಣನಾದಗೇಳ್ತಮೃತಾಂಶು 
ವದನೆಯೆದ್ದಳೆಂದು ಹಂಸನಾಥನಿಗೆ ವಂದಿಸಿ ಕಣ್ಣುದೆಜ್‌ದನದೇಂ ಸುಖಶೀಲನೊ ಚಕ್ರಿ 
(ಭರಚ.೪೧-೧೬೭). 1ಸಂ.] 

ಹಂಸಕುಳ (ನಾ). ಮರಾಳಗಳ ಗುಂಪು; ಹಂಸಗಳ ಸಮೂಹ: ಅಮರನದೀ 
ಹಂಸಕುಳಂ ಕಮಳಜ ಹಂಸೇಂದ್ರ ಸೇವೆಗೆಟ್ರರ್ಪ ವಿಳಾಸಮಡೆನಿಸಿ ದೇಸೆವೆತ್ತುವು . . . 
ಚಮರರುಹಂಗಳ್‌ (ಜಗವಿ. ೧-೩೮). 1ಸಂ. ಹಂಶಕುಲ] 

ಹಂಸಕ್ಲೀರನ್ಯಾಯ (ನಾ). [ತರ್ಕಶಾ] ಒಂದು ಬಗೆಯ ನ್ಮಾಯ; ಹಾಲಿಗೆ 
ನೀರು ಬೆರಸಿಟ್ಟಿರೆ, ಹಂಸ ಹಾಲನ್ನು ಮಾತ್ರ ಕುಡಿದು ನೀರನ್ನು ಬಿಡುವ 
ಹಾಗೆ ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾತ್ರ ಗ್ರಹಿಸಬೇಕೆಂಬ ನ್ಮಾಯ: 
ಭಾವಶುದ್ದಿಯನಳೆಯಲಾವ ಮಂತ್ರಸವಾಲು ಮಾನಸಸರೋವರದಿ ಹಂಸಕ್ಷೀರನ್ಮಾಯ 
(ನಲಮು. ೬೭-೧೨). (ಸಂ.| 

ಹಂಸಗತಿ (ನಾ).೧. ಹಂಸ ನಡೆಯುವ ರೀತಿ, ಭಂಗಿ; ಮರಾಳೆಗಮನ: 
“ಹರಿ' ಎನ್ನೆ ಗರಿಕೆದರಿ ರೆಕ್ಕೆ ಹರಡುವ ಸಂತಚಿತ್ತದನುಕರಣೆಯೊಳು ಹಂಸಗತಿಗೆರೆದು | 
(ಮಲೆದೇ. ೫೫-೬). ೨. [ಛಂದ] ವರ್ಣಛಂದಸ್ಸಿನ ಇಪ್ಪತ್ತಾರು ಛಂದಸ್ಸುಗಳಲ್ಲಿ 
ಇಪ್ಪತ್ಮೂರು ಅಕ್ಷರಗಳುಳ್ಳ ವಿಕೃತಿಛಂದಸ್ಸಿನ ಒಂದು ವೃತ್ತೆ: ದಿವಿಜಷಡಂಬುಜ 
ಮಿತ್ರಗಣಪ್ರಕರಂ ಲಗಮುಂ ಕ್ರಮದಿಂ ಪದದೊಳ್‌ ವಿವರಿಸೆ ಬಂದು ವಿರಾಜಿಸೆ ವಿಶ್ರಮಣಂ 
ವಸುಸಂಖ್ಕೆಯೊಳ್ನಯದಿಂದವಿಚಳಿತಂ ರಸವೃತ್ತಿಯನಾಳ್ದೆಸೆಯುತ್ತಿರೆ ಕೇಳ್ಳಳಹಂಸಗತೀ 
ಭುವನದೊಳೀ ತೆಅದಿಂದಮೆ ಸಂದುದು ನಾಕಿಗನಿಂದುದು ಹಂಸಗತೀ (ಛಂದೋಂಬು. 
೨-೧೮೭). ([ಸಂ.) 

ಹಂಸಗಮನೆ (ನಾ). ೧. ಹಂಸದಂತೆ ಮಂದಗತಿಯ ನಡಗೆಯುಳ್ಳವಳು; 
ಮರಾಳಗಮನೆ. ೨. ಬ್ರಹ್ಮನ ಹೆಂಡತಿ: (8). (ಸಂ. ಹಂಸಗಮನಾ। 

ಹಂಸಗ್ರೀವ (ನಾ). ಹಂಸದ ಕೊರಳು: ಹಂಸಗ್ರೀವನಿಹಿತೈಕಪಾದನಿಳಾವಂದ್ಕನ 
ನಿಂದೃನೆಬ್ಬಗರ್ಭಂ ಬಂದಂ (ಪಂಪಭಾ. ೧೨-೧೩೮). [ಸ9. ಹಂಸಗ್ರೀವಾ। 

ಹಂಸಚ್ಛದ (ನಾ). ಹಂಸದ ನವಿರಾದ ಗರಿ: ಕರಿದಂತಂ ಚಮರೀರುಹಂ ಪುಲಿದೊವಲ್‌ 
ಹಂಸಚ್ಛದಂ . . . ಚೂಡಾರತ್ನಮೆಂಬೀ ವನಾಂತರಸಂಜಾತಮನಾತನೋಲಗಿಸಿಗಂ 
ಸದ್ವಸ್ತುಸಂಘಾತಮಂ (ಪುಷ್ಪಪು. ೫-೨೨). [ಸಂ.] 

ಹಂಸತೂಲ, ಹಂಸತೂಳ (ನಾ).೧. ಎ ಹಂಸಚ್ಛದ: ಲಲಿತಮೃದುತರಹಂಸತೂಲದ | 
ತಳಿತ ಮಂಚದ ತಂಬೆಲರ ನಸುಸುಳಿವಿನಲಿ ಥಳಥಳಿಪ ಚಾಳಕಪಂಕ್ತಿ ರಂಜಿಸಲು (ಬಸವು. 
೧೨-೧೪). ೨. = ಹಂಸತೂಲತಲ್ಪ: ಹರಿಸಹಿತನಿಳಯದೂಳ್‌ ಷಡ್ರಸಾದಿಗಳ 
ನಾರೋಗಿಸಿ ಎಮಲ ಹಂಸತೂಲದೊಳ್ಳವಡಿಸಿದಂ (ಜೈಮಿಭಾ.೨-೬೪). ಹಂಸತೂಳ: ೧. | 
ಮೃದುವಂ ಪಚ್ಚಡಿಸಿದ ಹಂಸತೂಳದ ಹಾಸುಮಂಚವನಾಸೆಗೆಯ್ವುತಂ (ನಂಬರ. ೧೦-೭೦); 
ಒಡನೊಪ್ಪುವ ಹಂಸತೂಳದ ತಲ್ಪವ ಕಡುಚೆಲ್ವ ಮಿಸುನಿಮಂಚದಲಿ ಮಡಿಸಿ ಹಚ್ಚಡಿಸಿ 
ರತ್ನದ ಬಟ್ಟುವೊಅಗ ಸಂಗಡಿಸಿದರತಿಮುದದಿಂದ (6ಂನವಿ. ೮-೧೩). ಹಂ.) 

ಹಂಸತೂಲತಲ್ಪ, ಹಂಸತೂಲತಳ್ಪ, ಹಂಸತೂಳತಲ್ಪ (ನಾ). ಹಂಸದ 
ನವಿರಾದ ಗರಿಯನ್ನು ಹಾಕಿ ತಯಾರಿಸಿದ ಹಾಸಿಗೆ; P ಬಹಳ ಮೃದುವಾದ 
ಹಾಸಿಗೆ : ವರಹಂಸತೂಲತಲ್ಪದೊಳು ಮಣಿವೆಳಗಿನೊಳು . . . ಪವಡಿಸುವ 
ಸುಕುಮಾರನು (ಹಚಕಾ. ೧೨-೩೦). ಹ೦ಸತೂಲತಳ್ಪೆ: ಸೆಜ್ಜೆವನೆಯೊಳುಪಾಧಾನ | 
ವಿರಾಜಮಾನಹಂಸತೂಲತಳ್ಪದೊಳ್‌ ವಿಶ್ರಮಿಸಿ (ಪಂರಾಮಾ. ೫-೩೦ ವ). | 
ಹಂಸತೂಳತಲ್ಪ: ಮಿುಪ ರತ್ನದ ಶಾರದಾಮಂಟಪದೊಳು ವರಹಂಸತೂಳತಲ್ಪದಲಿ 
ತರುಣಿ . . . ಧರಣೀಶನ ಕಂಡಳು (ಕಂನವಿ. ೧೧-೧೧೮). [ಸಂ.) 

ಹಂಸತೂಲತಳ್ಳ "ಹಂಸತೂಲತಲ್ಪ' ನೋ. 

ಹಂಸತೂಲಿಕಾತಲ್ಪ (ನಾ).ಎ ಹಂಸತೂಲತಲ್ಪ: ಹಂಸತೂಲಿಕಾತಲ್ಪ ಎಂದರೆ 
ಹಂಸಗಳ . . . ತುಪ್ಪುಳವನ್ನು . . . ಹತ್ತಿಗೆ ಬದಲಾಗಿ ಉಪಯೋಗಿಸಿ ತುಂಬಿ ಹೊಲಿದ 
ಲೇಪು (ಸಾಹಿಜೀ. ೫೬). [೫ಂ.) 

ಹಂಸತೂಳ "ಹಂಸತೂಲ' ನೋ. 


೮೭೯೯ 


ಹಂಸರಾಜ 


ಹಂಸತೂಳತಲ್ಪ "ಹಂಸತೂಲತಲ್ಪ' ನೋ. 
ಹಂಸತ್ವ (ನಾ). ಬ್ರಹ್ಮಪದವಿ; ಮೋಕ್ಷ: ಬಳಿಕ ಹಂಸತ್ವದಲಿ ಗಗನವೆ ನಿಲುಗು 
ಹಮ್ಮು ಮಹತ್ವದಲಿ ಮಹದಳಿವು ಮಾಯೆಯೊಳಾಕೆಯಡಗುವಳೀತನಂಫ್ರಿಯಲಿ 
(ಕುವ್ಕಾಸ. ೯-೨೪). [ಸಂ.] 
5| ಹಂಸಧ್ವನಿ (ನಾ).೧. ಹಂಸಪಕ್ಷಿಯ ಧ್ವನಿ. ೨. [ಸಂಗೀತ]ಒಂದು ರಾಗದ 
ಹೆಸರು: ಹಂಸಧ್ವನಿರಾಗದ ವಾತಾಪಿ ಗಣಪತಿಂ . . . ಈ ಕೆಲವು ಕೃತಿಗಳನ್ನು ಮಾತ್ರ 
ಅವರು ತಮ್ಮ *ಚೇರಿಗಳಲ್ಲಿ ಹಾಡುತ್ತಿದ್ದರು (ಸಂಗೀತ. ೫). [ಸಂ.] 
ಹಂಸಪದ (ನಾ). ಹಂಸದ ಹೆಜ್ಜೆ; ಮರಾಳದ ಪಾದ: ಇಲ್ಲಿಯದೆ ಚೈತ್ರರಥ 
ದೊಳ್ಳೆಲ್ಲಮುಮೆಂದಜನೆ ಹಂಸಪದನಂ ತಪ್ಪೆಂದಲ್ಲಿಟ್ಟನೆನಿಪುವಾ ಬನದಲೊಕ್ಕ 
ಪರಾಗದಲ್ಲಿ ಹಂಸಪದಂಗಳ್‌ ( ಚಂದ್ರಪು. ೧-«.೦೯).  [ಸಂ.1 
ಹಂಸಪದಿ (ನಾ). ಒಂದು ಬಗೆಯ ಸಸ್ಕ : ""ಗೋದಾಪದೀ - ಹಂಸಪದಿ, ನೆಲದಾಳೆ'' 
(ಓಪಧಿ. ೫). [ಸ] 
ಹಂಸಪಾದ (ನಾ).೧. ಹಂಸದ ಹೆಜ್ಜೆ; ಮರಾಳದ ಪಾದ. ೨. ಒಂದು ಬಗೆಯ 
ಸಸ್ಕ; ಇಂಗುಳಿಕ: ""ಹಿಂಗುಳಂ ಹಂಸಪಾದಮೆನೆ ಕುರುವಿಂದ'' (ಮಂಗರಾ.೩೧-೭). ೩. 
ಬರವಣಿಗೆಯಲ್ಲಿ ಅಕ್ಷರ ಮೊದಲಾದುವುಗಳನ್ನು ಬಿಟ್ಟಿರುವ ಸ್ಥಳವನ್ನು 
ತೋರಿಸಲು ಪಂಕ್ತಿಯ ಕೆಳಗಡೆ ಹಾಕುವ ಚಿಹ್ನೆ : ಪ್ರಯೋಗದಲ್ಲಿ ಬಿಟ್ಟುಹೋಗಿದ್ದ 
ಒಂದು ಸಾಲನ್ನು ಪುಟಕಟ್ಟಿದ ಕರಡಿನಲ್ಲಿ ಹಂಸಪಾದ ಹಾಕಿ ಸೇರಿಸಿದ್ದಾಯಿತು (ರೂಢಿ). 
| [ಸಂ.) 
ಹಂಸಪಾದಿ (ನಾ). ಒಂದು ಬಗೆಯ ಸಸ್ಕ : "ತ್ರಿಪದಿ ಧೃತಮಂಡಳಿ ಮರಾಳಪದಿಯೆನೆ 
ಹಂಸಪಾದಿ'' (ಮಂಗರಾ.೪೨-೩೮); ಆದಿತ್ಯವಾರ ಉದಯಕಾಲದಲ್ಲಿ ಮೌನವಾಗಿ 
ಹಂಸಪಾದಿಯ ಮೂಲವ ತಂದು ಇರಿಸಿಕೊಂಡಿದ್ದು ಚೇಳು ಕಚ್ಚಿದರೆ ಆ ಬೇರ ಬಾಯಲ್ಲಿ 
ಹಾಕಿಕೊಂಡು ಆಗಿದು ಕಿವಿಯಲ್ಲಿ ಉರುಹಲು ವಿಷಹರ (ವೈದ್ಮಸಾ. ॥, ೧೯೩); ಕಹಿಪಡವಲ, 
ಎಸಗದ ಬೇರು . . . ಹಂಸಪಾದಿ ಬೇರು, ಬಜೆ, ಶುಂಠಿ ಇವಂ ಕಷಾಯಂಗೈದು ಸೇವಿಸೆ 
ದೋಷಜ್ವರಂ ಗುಣಮಕ್ಕು (ಸಕವೈ. ೧೦೬). [ಸಂ. ಹಂಸಪಾದಿನ್‌] 
25| ಹಂಸಬೆಂಡಿ (ನಾ). ಒಂದು ಬಗೆಯ ಮರ: ಹಂಸಬೆಂಡಿ: ಮಧ್ಮಮ ಆಕಾರದ 
ವೃಕ್ಷ. ಮೇಲಾದ ಜಂತೆಗಳಾಗುತ್ತವೆ (ಕಭಾಗೆ. ೪೯). [ಹಂಸ ೬ - ಬೆಂಡಿಗ] 
ಹಂಸಬೇದ (ನಾ). ಒಂದು ಬಗೆಯ ವನಸ್ಪತಿ: ""ಅಭವ್ಮಃ, - ಹಂಸಭೇದ'' 
(ಓಷಧಿ. ೪). (ಸಂ. 
ಹಂಸಮಂಡಳಿ (ನಾ). [ನಾಟ್ಕ] ಹದಿನಾರು ಜನರು ಸೇರಿ ಮಾಡುವ ಒಂದು 
ಬಗೆಯ ನೃತ್ಯ: ಹಂಸಕಲಾಂಭೋಜಹಂಸನೆನಿಪ ನೃಪಹಂಸನ ಸಮ್ಮುಖದಲ್ಲಿ 
ಹಂಸಮಂಡಳಿಯೆಂಬ ನಾಟ್ಕವ ತೊಡಗಿದರೇಂ ಸೊಬಗು (ಭರಚ. ೧೩-೧೧೮). 
[ಸಂ. ಹಂಸಮಂಡಲೀ। 
ಹಂಸಮಂತ್ರ, (ನಾ). ಪರಮಾತ್ಮನನ್ನು ಕುರಿತು ಹೇಳುವ ಮಂತ್ರ : ಇವಕೆಲ್ಲ 
ಪ್ರಾಣಾಯಾಮ ಹಂಸಮಂತ್ರವೇ ಮುಖ್ಯವು (ನವಮೋ. ೧೮-೨೮). [ಸಂ.] 
35| ಹಂಸಮತ್ತ (ನಾ). [ಛಂದ] ವರ್ಣಛಂದಸ್ಸಿನಲ್ಲಿ ಪ್ರಸಿದ್ಧವಾದ ಇಪ್ಪತ್ತಾರು 
ಛಂದಸ್ಸುಗಳಲ್ಲಿ, ಪಾದದಲ್ಲಿ ಹನ್ನೆರಡುಅಕ್ಷರಗಳನ್ನುಳ್ಳ ಜಗತಿ ಛಂದಸ್ಸಿನ 
ಒಂದು ವೃತ್ತ: ಇಂದುಯುಗಾಗ್ನಿ ಪಯೋಗಣಂಗಳೆತ್ತಂ ಬಂದಿರೆ ಪಾದದೊಳೊಂದಿ 
ರಾಜಿಸುತ್ತುಂ ಸುಂದರಿ ನಾಕಿಗನಿಷ್ಟದಿಂದೆ ವೃತ್ತಂ ಸಂದುದು ನಾಮದೊಳೊಪ್ಪಿ 
ಹಂಸಮತ್ತಂ (ಛಂದೋಂಬು.೨-೧೩೪). [ಸಂ.] 
ಣ್ಣು ಮತ್ತು ಗಂಡು ಹಂಸಗಳ ಜೊತೆ; ಮರಾಳ 
ದಂಪತಿ : ಅಗಲದ ಹಂಸಮಿಧುನಮೆನೆ . . . ಅಗಲದೆ ನಲಿಯುತಿರ್ದರಾ ದಂಪತಿಗಳ್‌ 
(ಜಗವ. ೨-೫೨). ([ಸಂ.) 
ಹಂಸಯಾನೆ (ನಾ). ಹಂಸದಂತೆ ನಡಗೆಯುಳ್ಳವಳು; ಹಂಸಗಮನೆ: (6). 
ಸಂ. ಹಂಸಯಾನಾ)] 
ಹಂಸರಾಜ (ನೂ).೧. ಹಂಸಗಳ ಒಡೆಯ; ರಾಜಹಂಸ. ೨. ಒಂದು ಬಗೆಯ 
ಸಸ್ಯ: (ಮೈಣಗಿ.೬೩-೪೩).೩. ಒಬ್ಬ ಕನ್ನಡ ಕವಿಯ ಹೆಸರು: ಎರಡು ಪದಮುಂ 


H 


10 


15 


20 


30 


| ಹಂಸಮಿಥುನ (ನಾ). ಹೆ 


40 


45 


ಹಂಸರುತಿ 


ತದ್ಭವಮನೆಯ್ದುವಲ್ಲಿಯೊಂದು ಪದಮನುಲ್‌ಸಿ ತಪ್ಪಾದುದರ್ಕೆ ಹಂಸರಾಜನ ಪ್ರಯೋಗಂ 

ತರವೇಟ್ಮಾಣಿಕ್ಕಭಂಡಾರದ ಪುಟಿಕೆಗಳೆಂ (ಶಮದ. ೨೮೯ ಪ್ರಯೋ). [ಸಂ. ಹಂಸರಾಜನ್‌! 
ಹಂಸರುತಿ (ನಾ). ಹಂಸಗಳ ಶಬ್ದ , - ಧ್ವನಿ: ಗೃಹದೀರ್ಫಕೆಯುಂದೆಬ್ಬರ್ತ ಹಂಸರುತಿ 

ಮಧುರಮಧುಕರೀರುಂಕಾರಂ (ಮಲ್ಲಿಪು ೪-೫೮). ಸಂ.) 


೮೮೦೦ 


ಹಕ್ಕರಿಕ್ಕೆ 
ಕೊಡತಾನೇನು? ಭಲೆ ಹಕನಾಕ ಅವ (ಅಪನಾ.೨೧೪). 

| (£- ಮರಾ. ಹಕನಾಕ, ಹಕನಾಹಕ ಎ ವಿನಾಕಾರಣ 

| ಹಕಲ (ಗು). ಅಖಂಡವಾದ; ಸ್ಥಿರವಾದ: "ಹಕಲಮನಸು' ಪರಾ. 
[ಆ ಸಂ. ಅಕಲ] 


ಹಂಸಲೋಚನಶೋಭಿ (ನಾ).೧. ಸೂರ್ಯನನ್ನು ಕಣ್ಣಲ್ಲಿ ಉಳ್ಳುದರಿಂದ 5 ಹಕಲಮನಸು (ನಾ). ಸ್ಥಿರವಾದ ಮನಸ್ಸು; ಚಂಚಲವಲ್ಲದ ಮನಸ್ಸು: ಕಕುಲಾತಿ 


ಶೋಭಿಸುವವನು; ವಿಷ್ಣು. ೨. ಹಂಸಗಳ ನೋಟವುಳ್ಳದ್ದರಿಂದ 
ಶೋಬಿಸುತ್ತಿರುವುದು; ಸರೋವರ: ವನಮಾಲಿಯಂದದಿಂ ಪದ್ಮಿ ಪದ್ಮಿನಿಯ 
ಮೋಲ್ಬುವನಕುಕ್ಲಿಯ ತೆಅದಿ ಹಂಸಲೋಚನಶೋಭಿ ಹಂಸಲೋಚನಶೋಭಿಯಂತೆ 
ವರಚಕ್ರಿ ವರಚಕ್ರಿಯವೊಲು ಅನಿಮಿಷಾಶ್ರಯಮೂರ್ತಿ (ಜೈಮಿಭಾ.೧೫ -೧೨). 
(ಸಂ. ಹಂಸಲೋಚನಶೋಬಿನ್‌) 

ಹಂಸವಾಹನ (ನಾ). ಹಂಸವನ್ನು ವಾಹನವಾಗಿ ಉಳ್ಳವನು; ಬ್ರಹ್ಮ. ಸಂ.) 

ಹಂಸವ್ಯೂಹ (ನಾ). ಹಂಸದ ಆಕಾರದಲ್ಲಿರುವ ಸೈನ್ಮದ ರಚನೆ: ತುರಗವು 
ವತ್ತಾಣಜುಕೋಟಿಯನುರುಮದೇಭವನೆಂಟುಲಕ್ಷವ ವರರಥವನಜುವತ್ತುಸಾವಿರವನು 
ಸಗಾಢದಲಿ. . . ಹಂಸವ್ಮೂಹವನು ಸಡಗರಿಸಿದನು (ಕುವ್ಮಾದ್ರೋ.೯-೨೦). “ಚಕ್ರವ್ಯೂಹ”, 
"ಪದ್ಮವ್ಕೂಹ' ಪರಾ. (ಸಂ. 

ಹಂಸಶಾಬಕ (ನಾ). ಹಂಸದ ಮರಿ; ಮರಾಳಶಿಶು: ಮುಕುರದೊಳು ಮಾರ್ಪೊಳೆವ 
ಚಂದ್ರಮಂಡಲದಂತೆ ಸುಕರಾಂಬುವೊಳ್‌ ಪೊಳೆವ ಹಂಸಶಾ([ಪಾಳಾಂ. ಸಾ]ಬಕದಂತೆ 
(ಬಸರ.೧-೧೨೨). (ಸ0.) 

ಹಂಸಸಲ್ಲಾಪ (ನಾ). ಪರಮಾತ್ಮನ ವಿಷಯದಲ್ಲಿ ಮಾತನಾಡುವುದು, - 
ಸಂಬಾಷಣೆ: ಪುಂಸರಿಗೆ ಪೂರ್ವಕೃತಪುಣ್ಮಪರಿಪಾಕದಿಂ ಹಂಸಸಲ್ಲಾಪ 
ಸಂದರುಶನಾದಿಗಳೊಳ್‌ ರಿರಂಸೆ ಪುಟ್ಟುವುದಲ್ಲೆ (ವೆಂಕಾರಾ.೨-೩-೧-'. [ಸಂ.1 

ಹಂಸಾಯ (ನಾ). ಹೊಸದಾಗಿ ಬಿತ್ತುವರಿ ಮಾಡಿದ ಭೂಮಿಯ ಮೇಲೆ 
ಹಾಕುವ ಕಂದಾಯ: (ರೈಸ್‌ಗೆ.1, ೫೪೯). ([ಸಂ.) 

ಹಂಸಾರ್ಭಕ (ನಾ).ಎ ಹಂಸಶಾಬಕ: ನೆಲವೆರ್ಚುವ ಪೆಣ್ಗಳ ಕರತಳದಿಂ ಕರತಳಕೆ 
ಬರ್ಪ ಬಾಲಕನಾಗಳ್‌ ಗೆಲೆವಂದಂ ಕೆಂದಾವರೆಯಲರಿಂದಲರ್ಗೆಯ್ತೆ ತಳರ್ವ 
ಹಂಸಾರ್ಭಕನಂ (ರಾಜಶೇ. ೪-೬೯). ([೫ಂ.1 

ಹಂಸಾವಳಿ (ನಾ). ಒಂದು ಬಗೆಯ ಸೀರೆ : ಪಳಿಯು ಪಟ್ಟಾವಳಿಯು ನೇತ್ರಾವಳಿಯು 
ಹಂಸಾವಳಿಯು (ಬಸಪು೧೧-೨೫). [ಹಂಸ 3- ಆ ಪಳ್ಳಿ (ಆ ಪಲ್ಮ್‌)] 

ಹಂಸಿ (ನಾ).೧. ಹೆಣ್ಣುಹಂಸ: ಶ್ರೀಕಾಂತೆ ತನ್ನುರಃಪದ್ಮಾಕರದೊಳ್‌ ಹಂಸಿಯಂತೆ 
ನೆಲಸಿರೆ (ಪುಷ್ಪಪು-೩-೧). ೨. ಒಂದು ಬಗೆಯ ಸಸ: ""ಪರಿಪಾಲೀ-ಹಂಸೀ'' 
(ಓಷಧಿ.೯೨). (ಸಂ. ಹಂಸೀ) 

ಹಂಸೀಭಾವ (ನಾ). ಹಂಸದ ರೀತಿ : ಶ್ರೀವಿಶದವರ್ಣೆ ಮಧುರಾರಾವೋಚಿತೆ . . . 
ಸರಸ್ವತಿ ಹಂಸೀಭಾವದೆ ನೆಲೆಗೊಳ್ಗೆ ಕೂರ್ತು ಮನ್ಮಾನಸದೊಳ್‌ (ಕವರಾ. ೧-೩). [೫೦.1 

ಹಂಸೆ (ನಾ). ೧. ಎ ಹೆಂಸಿ ೧ : ಚಕೋರಂ ಹಂಸೆ ಕುರ್ಕುಗಿಳಿ ... ಮೊದಲಾಗೊಡೆಯ 
ಗಗನಚರಂ (ವಡ್ಡಾರಾ. ೯೭-೯): ಆರಳಿಯ ಮರದ ಮೇಲೊಂದು ಹಂಸೆ ಗೂಡನಿಕ್ಕಿತ್ತ 
ಕಂಡೆ (ಅವಚಂ. ೪೯-೨೦೮); ಹಂಸೆಗಳ ನಡೆಗಳ ಹೆಟ್ಟುಗೆಯರುಣಬಡಿಸಿದರು ಬಹುವಿಧದ 
ಭಕ್ಷೃಗಳ (ತೊರರಾ. ೬-೫೫-೪೦). ೨. ವ ಹೆಂಸಿ ೨ : ""ಮರಾಳಿಕಾ-ಹೆಮ್ಮಿಟಲ, ಹಂಸೆ'' 
(ಓಷಧಿ.೧೧೮). (೫೦. ಹಂಸ) 

ಹಂಹ (ನಾ). ಪಾಪ; ಕರ್ಮ: ""ಹಂಹಮೆನಲ್ಕೆ ಪಾಪ''(ಕರ್ಣಾನಿ. ೪೩); ಶ್ರೀರಾಮರಂ 
ಮೊಕ್ಕಳಂ ತನ್ನೊಂದು ಹಂಹದಟ್‌ವಗ್ಗ್ಲಿನ ಬೆಸೆಗೆಯ್ಮೆಯಿಂ ತೆಗಬ್ಬ ಕೀಆನ 
ದುರ್ಗತಿಗಿಟ್‌ವೆಂ (ರಾಮುಶ್ವ. ೧೧೧-೧೮). "ಹ೦ಹಗೆಯ್ತ' ಪರಾ. [ಆ ಸಂ. ಅಂಹ। 

ಹಂಹಗೆಯ್ದ (ನಾ). ಪಾಪದ ಕೆಲಸ; ಕೆಟ್ಟ ಕೆಲಸ: ಮದಿಸಿದ ಹಂಹಗೆಯ್ತದಳಿವಾನಿಸ 
ದಣ್ಣಣೆಯಿನ್ನದುಂಟೆನುತ್ತದಿರಿವ (ಸಂಸಪ. ೩೯-೯). [ಹಂಹ *- ಕೆಯ್ತ) 

ಹಕನಾಕ (ನಾ). (ಉಕ) ಯೋಗ್ಯತೆಯಿಲ್ಲದವನು; ಕ್ಷುದ್ರಮನುಷ್ಯ : ಅಂತಿಂತಹ 
“ಹಕನಾಕ' ಗಳ ಪಾಲುಮಾಡಲು ಬಾಳವ್ವ ಸುತರಾಂ ಒಪ್ಪಲಿಲ್ಲ (ಗಂಗಾಗೌ. ೮೨); ಇಷ್ಟಾಗಿ 


ಅವಾ ಆರಿಸಿ ಬಂದರ . . . ನಮಗೇನು ಒಂದು ಐದುರೂಪಾಯಿ ಪಗಾರ ಹೆಚ್ಚು 


ಜಾ ವಾ ವಾಂ ಅ ವಾ ವಾ 


10 


15 


20 


25 


ತೊರಿಯದೆ ಸಕಲ ಸೊಗಸಿನಿಂದ ಹಕಲಮನಸಿನಲ್ಲಿ ಬಕನು ಕುಳಿತು ತನ್ನ ಭಕುತಿಗೆ ಒಂದು 
ಕುಯುಕುತಿಯ ನಡಿಸಿ ಉದಕತೀರವಿದ್ದಂತೆ ಬಕುತಿಯ ತೋರುವೆನೊ (ಎಸಾಸು. ೬೬-೪). 
[ಹಕಲ 4 ಮನಸು] 
ಹಕಲು "ಹಕ್ಕಲ್‌' ನೋ. 
ಹಕಳಾಡು (ಕ್ರಿ).೧. ಅಲುಗಾಡು. ೨. ಅಶಾಶ್ವತವಾಗಿರು (7?) : ಯಿಎರ್ರಿಗೆ ಚಪರ 
| ಕಾಣಿಕೆಯಿಲ್ಲ ಮರ್ರಿಕಾಣಿಕೆಯಿಲ್ಲ ಡೊಂಬಕಾಣಿಕೆಯಿಲ ಲಿಂಗಕಾಣಿಕೆಯಿಲ ಹಕಳಾಡದ 
ಬಿರುದು ಹಳದಿಗಡಿಗೆ ಹಗಲುದೀವಿಟಿಗೆ (ಎಕ. ೪1 ಗುಬ್ಬಿ. ೬೯-೩೩;7). (ಆ ಅಗುಳಾಡು?! 
ಹಕಾರ (ನಾ). 'ಸ' ಎಂಬ ಅಕ್ಷರ: ಸಂದ ಪಕಾರಕ್ಕೆ ಹಕಾರಂ ದೊರೆಕೊಳ್ಗುಂ 
ವಿಕಲ್ಪದಿಂ (ಶಮದ. ೧೫೯). [ಸಂ.) 
ಹಕಾರಿಹೊಡೆ (ಕ್ರಿ). ಕೂಗಿಡು; ಬೊಬ್ಬೆಹೊಡೆ: ಕೇವಲ ಹಾದೀ ತಪ್ಪಿಕೊಂಡ 
ಮನುಷ್ಯನೊಬ್ಬನು "ಹಕಾರಿ' ಹೊಡೆಯುವಂತೆ ಕೂಗುಗಳು ಕೇಳಿಸುತ್ತಿದ್ದವು (ಕಾಳರಾ.೧೦೯). 
(ಹಕಾರಿ (೫ ಎ- ಮರಾ. ಹಾಕಾರಣೇ - ಜೋರಾಗಿ ಕೂಗು)*- ಹೊಡೆ, 
(< ಪೊಡೆ) 
ಹಕೀಕತ್‌, ಹಕೀಕತು, ಹಕೀಕತ್ತು (ನಾ). ನಿಜವಾದ ವರ್ತಮಾನ; ಸತ್ಮವಾರ್ತೆ; 
ವಾಸ್ತವಸುದ್ದಿ: ಹಕೀಕತ್‌ ಏನೇನೂಂತ ಅವರನ್ನು ತಡೆದು ನಿಲ್ಲಿಸಿ ಕೇಳಿದ 
(ಕುಮಾಕಾ. ೧೮೫). ಹಕೀಕತು: ನಿಮಗೆಲ್ಲಾ ಹಕೀಕತು ಮೊದಲಿನಿಂದಲೂ ಗೊತ್ತಾಐತಿ 
(ಗ್ರಾಮಾಯ. ೪೭೩): ಪದ್ಮನಾಭನು ಅವಳೆ ಹಕೀಕತನ್ನು ವಿವರವಾಗಿ ತಿಳಿದುಕೊಂಡು 
ಮೃದುಳಾಬೆಹನಳಿಗೆ ಅರುಹಿದ (ದರ್ಶನ. ೧೦೮). ಹಕೀಕತ್ತು: ಅವರ ಮಧ್ಮಯುದ್ಧದ 
ಹಕೀಕತ್ತು ಆಗಿ ಇರುವ ಸಮಯ ಜಲ್ಲು ಆಗುವದರಿಂದಾ (ರಾಜೇಂದ್ರ. 6೨); ನಿನಗೆ 
ಇನ್ನೊಂದು ಹಕೀಕತ್ತು ಹೇಳೋದು ಮರೆತಿದ್ದೆ ಅನಂತಾ (ಬೀಳತೆ. ೧೨೫); ಎಲ್ಲಾ ಹಕೀಕತ್ತು 
ಕೇಳಿ ಕಾಕಾನು ಬಹಳ ಚಡಪಡಿಸಿದ (ವೈನಿ. ೪೪೫). 
(ಎ- ಅರ. ಹಿಂ. ಹಕೀಕತ್‌; ಮರಾ. ಹಕೀಕತ್‌, ಹಕೀಗತ್‌] 
ಹಕೀಕತು "ಹಕೀಕತ್‌' ನೋ. 
ಹಕೀಕತ್ತು "ಹಕೀಕತ್‌' ನೋ. 
ಹಕೀಮ (ನಾ). ಯುನಾನಿವೈದ್ಕ: ಹಕೀಮರ ಲೇಹ್ಮ ಮುರಬ್ಬ ಎಲ್ಲವನ್ನು ತರಿಸಿದಂತೆ 
ತಿಪ್ಪೆಗೆ ಎಸೆದಾಯಿತು (ಸಿಡಿಲು. ೧೦೬): ಹಕೀಮರಿಗೆ ಹೇಳಿ ಕಳುಹಿಸಲೆ (ಕೃಷ್ಣಭಾ. ೩); 
ದೇಶೀಯ ಹಕೀಮರು ಯಾವ ಫಲವೆಂದು ಹೇಳಬಹುದು (ಕಮಕ. ೧೮). 
[€-- ಅರ. ಹಿಂ. ಮರಾ. ಹಕೀಮ್‌] 
ಹಕೋರಿ (ನಾ). ಒಡೆತನ; ಅಧಿಕಾರ; ಸ್ವಾಮ್ಯ (7): ಭೈರವದೇವಒಡೆಯರು 
ತಮ್ಮ ಹಕೋರಿಯ ಒಳಗಣ ಬಳನುನಾಡ ಕೈಯಲ್ಲಿ ಕಾಣಿಕೆಯ ಮಾಡಿಕೊಂಡು 
[ಆ ಹಕ್ಕುದಾರಿ?] 
ಹಕ್ಕರಕಿ , ಹಕ್ಕರಿಕ್ಕೆ (ನಾ). ಒಂದು ಬಗೆಯ ಸೊಪ್ಪು; ಶಂಖಿನಿ: ಉರುಳೆಗಡ್ಡಿ, 
ಬಳ್ಳೊಳ್ಳಿ, ಚಟ್ನಿ, ಹಕ್ಕರಕಿ, ಹೆಸರುಕಾಳು ಎಲ್ಲಾ ನನ್ನ ಬಯಕೆಯ ಜೀನಸುಗಳೇ ಆಗಿದ್ದವು 
(ವೈನಿ. ೧೧೫). ಹಕ್ಕರಿಕ್ಕೆ: '"ಶಂಖಿನೀ, ಚೋರಪುಷ್ಟೀ, ಕೇಶಿನೀ, ಕಡಿಯಾಲದ ಗಿಡದ 
ಪೆಸರುಗಳು, ಹಕ್ಕರಿಕೇಸೊಪ್ಪಿನ ಹೆಸರು'' (ಸಿದ್ಧಾಂತಿ.೧೪೧). "ನಾಯಿಹಕ್ಕರಿಕೆ ಗಿಡ' 
ಪರಾ. (1 
ಹಕ್ಕರಕ್ಕೆ "ಪಕ್ಕರಿಕೆ' ನೋ. 
ಹಕ್ಕರಿ "ಪಕ್ಕರೈ' ನೋ. 
ಹಕ್ಕರಿಕೆ "ಹಕ್ಕರಕಿ' ನೋ. 


(ಶಇ.1, ೫೧-೬; 1432). 


«| ಹಕ್ಕರಿಕ್ಕೆ “ಪಕ್ಕರಿಕೆ' ನೋ. 


| ಹಕ್ಕರಿಕ್ಕೆ “ಪಕ್ಕರಿಕೆ' ನೋ. 


ಹಕ್ಕರಿಗೆ 


ಹಕ್ಕರಿಗೆ "ಪಕ್ಕರಿಕೆ' ನೋ. 

ಹಕ್ಕರೆ 'ಪಕ್ಕರೈ' ನೋ. 

ಹಕ್ಕಲ್‌, ಹಂಕಲು, ಹಂಕಳು, ಹಕಲು, ಹಕ್ಕಲ, ಹಕ್ಕಲು, ಹಕ್ಕಲ್ಲು, ಹಕ್ಕು 
(ನಾ).೧. (ಬೆಳೆ ಕೊಯ್ದ) ಬಯಲುಪ್ರದೇಶ; ಬೀಳು; ಪಾಳು: ಆ ಗರ್ದೆಯ 
ತೆಂಕಣ ಹಳ್ಳದಿಂ (0) ತೆಂಕಲ್‌ ಹಕ್ಕಲ್‌ ಮತ್ತರೊಂದು (ಇಆ. ೫, ೧೬-೨೯; 1019). 
ಹಂಕಲು: ೧. ಇವು ಬೇರೆ ಬೇರೆ ಸ್ಥಿತಿಯ ನೆಲ; ಹಂಕಲು ಬೆಳೆ ಕುಯ್ದ ನೆಲ (ನಮ್ಮನು.೨೪೩). 
ಪಿ. ಹೊಲದಲ್ಲಿ ಚಲ್ಲಾಡಿದ ತೆನೆ: ಹಂಕಲು ಆಯುತ್ತಿದ್ದವನಿಗೆ ಅರಿಹುಲ್ಲು ಸಿಕ್ಕಿದ 
ಹಾಗಾಯ್ತು (ಹುಟ್ಟಿಹ. ೧೫೦). ಹ೦ಕಳು: ೧. ದನವಂ ಕೊಂಡು ಹಂಕಳು xxx 
ಮುಚ್ಚುವಲ್ಲಿ (ಎಕ.೪1॥, ಸೊರಬ. ೩೦೯-೬; 1212). ಹಕಲು: ೧. [ಬಿಟ್ಟಿ/ಗೊಂಡದ ಬಳಿಯ 
ಹಕಲು ಮತ್ತಂ (ಸೌಇಇ. ೫% ,೭೬-೫೮; 1118). ಹಕ್ಕಲ: ೧.ಎರಡು ಹಕ್ಕಲದ 
೫೫% ಹತ್ತಿಯ ಮಳವೆ (ಸೌಣಇx೫, ೭೧-೬೪; 1109); ಹಕ್ಕಲದ ದಾರಿಯಲ್ಲೂ ಕೆಲವು 
ಭೂತದ ಕಲ್ಲುಗಳಿವೆ (ಪದ್ಮಸ. ೨೦); ಕಟ್ಟಂಗೆರೆಯ ಉಬ್ಬಿನ ಇಕ್ಕಡೆಯ ಹಕ್ಕಲದ 
ನಡುವೆ. ಮಲೆನೂರಿನಿಂದ ಹಾದು ಬರುವ ಕೆಮ್ಮಣ್ಣಿನ ಮಾರ್ಗವಿದೆ (ದೇವಹಂ. ೫೨). 
೩. ""ಬೀಕಲು; ಹಾಳಾಗಲು ಬಂದ ಬೆಳೆ'' (ಜಾನಕೋ. ೫೧). ಹಕ್ಕಲು: ೧. ದೇವರ 
ಸೊಡರೆಣ್ಣೆಗೆ ಬಿಟ್ಟ ಹಕ್ಕಲು ಮತ್ತರೊಂದು (ಎಕ.111, ಸೊರಬ. ೨೯೯-೨೭; 1074); ಬಲ್ಲವತ್ತದ 
ಕಟ್ಟೆಯ ಒತ್ತಾರಿಣ ಹಕ್ಕಲ ಬರದು (ಎಕ.೪॥, ಶಿವಮೊ. ೨೬-೨೫೪; 1524); ಹಕ್ಕಲು ಇಲ್ಲದ 
ಒಕ್ಕಲು ಅಲ್ಲ ಮಕ್ಕಳಿಲ್ಲದ ಭಾಗ್ಯವಿಲ್ಲ (ಗಾದೆ). ೩. ಹಕ್ಕಲಂತೆ ಬಡಿಹಕ್ಕೆ ವಂದು 
ಮುಯ್ಕಿಲ್ಲದೊಕ್ಕಲಂತೆ ಬಡುಗುಲಿಗೆ ವಂದು (ಧರ್ಮಾಮೃ. ೩-೭೭). ೪. ಚೆಲ್ಲಾಡಿರುವಿಕೆ; 
ಚೆದರಿರುವಿಕೆ: ಕಾಣಿಕೆಯನಿತ್ತಖಿಳಸುಭಟಶ್ರೇಣಿ ಕಂಡುದು ಮುಡಿಯ ಹಾಣಾಹಾಣಿಗಳ 
ಭಾಷೆಗಳ ಹಕ್ಕಲು ವೀರರುಕ್ಕುಗಳ (ಕುವ್ಮಾಶ. ೧-೨೬). ಹಕ್ಕಲ್ಲು: ೧. ತೋಟ ತುಡಿಕ್ಕೆ 
ಹಕ್ಕಲ್ಲು ಕುಂಮರಿ (ಎಕ.11, ಕೊಪ್ಪ ೪೯-೨೨; 1392). ಹಕು: ೧. "ಹಕ್ಲುಗದ್ದೆ' ಪರಾ. 

ಹಕ್ಕಲ ಕಾಯಕ ಎ ಹೊಲಗಳಲ್ಲಿ ಕಾಳು, ತೆನೆ ಬೇರ್ಪಡಿಸುವ ಕೆಲಸ: ಮಡದಿ 
ಹಕ್ಕಲ ಕಾಯಕದೊಳು ಗೌರಮ್ಮನು ಕಸವಿಕೋಟೆಯ ಬಸವಣ್ಣ (ಲಶಿಚಂ. ೩೮-೨೬). 
ಹಕ್ಕಲನು ಹೊಗಿಸು ಎ (ಆಲಂ) ಬಯಲಿಗೆ ಬರುವಂತೆ ಮಾಡು; 
ನಿರಾಶಪ್ರಯಗೊಳಿಸು: ಸುರಪಾಲಕನ ಪರಿಭವಿಸಿ ಹಕ್ಕಲನು ಹೊಗಿಸಿದನು 
(ನಿಭಾಗ. ೭-೩-೩). ಹಕ್ಕಲಾಗು ಎ ೧. ಬಯಲಾಗು; ಗಿಡಮರಗಳಿಲ್ಲವಾಗು: 
ಬರಬರುತ್ತಾ ಕಾಡಿಸಂಚು ಹಕ್ಕಲಾಯಿತು (ಮಲಮ. ೨೨). ೨. ಚದುರು; ಶೂನ್ಮವಾಗು: 
ಹೊಕ್ಕವರು ಹೆಣಗಿದರೆ ನಿಲ್‌ಗರುಳೊಕ್ಕವಡಗುದಿರಿದವು ಮೋಹರ ಹಕ್ಕಲಾಗಲು 
ಹರಿದು ಸಬಳಿಗರಿಖೌದು ತೋಲ್‌ದರು (ಕುವ್ಕಾಭೀ. ೪-೪೨). 
(ದೇ. ॥ ತಮಿ. ಪೊಲುಕ್ಕುವ ಆಯು; ತುಳು. ಹಕ್ಕಲ್‌) 

ಹಕ್ಕಲ "ಹಕ್ಕಲ್‌' ನೋ. 

ಹಕ್ಕಲಗೈಸು (ಕ್ರಿ). ಬೀದಿಪಾಲು ಮಾಡು; ನಿರ್ಗತಿಕನನ್ನಾಗಿ ಮಾಡು: ಪರಿಪರಿ 
ಭಯಂಗಳು ಹರಿಬಿಟ್ಟು ಎನ್ನನು ಹಕ್ಕಲಗೈಸದೆ ಪರಿಪಾಲನೆ ಮಾಡು (ಮೋಕ್ಸದೀ.೩೬-೫). 

[ಹಕ್ಕಲ (< ಹಕ್ಕಲ್‌) ೬ ಕೈಸು (< ಕೆಯ್ಸು)) 

ಹಕ್ಕಲಾಯು (ಕ್ರಿ). (ಹೊಲದ ಬಯಲಿನಲ್ಲಿ ಬಿದ್ದಿರುವ) ತೆನೆಗಳನ್ನು 

ಆಯು,- ಶೇಖರಿಸು: ""ಧ್ರಶ್ನಾಶಿ -- ಹಕ್ಕಲಾಯ್ಡಪಂ'' (ಕಾಶಕೃ. ೨೪೯). 
(ಹಕ್ಕಲು ( ಹಕ್ಕಲ್‌) 4 ಆಯು (ಎ ಆಯ್‌) 

ಹಕ್ಕಲಿಕೆ "ಪಕ್ಕರಿಕೆ' ನೋ. 

ಹಕ್ಕಲು "ಹಕ್ಕಲ್‌' ನೋ. 

ಹಕ್ಕಲುಗಡಿ (ನಾ). ಬಯಲಾದ ಮೇರೆ; ಇಲ್ಲದ ಸೀಮೆ: ಬಿಡದಲಾ ಕುರುಸೈನ್ಮ 
ಹಕ್ಕಲುಗಡಿಯ ಭಟರೊಗ್ಗಾಯ್ತಲಾ (ಕುವ್ಕಾಗ. ೧-೬೭). 

(ಹಕ್ಕಲು («ಆ ಹಕ್ಕಲ್‌) 3- ಗಡಿ) 

ಹಕ್ಕಲ್ಮಿಸೆ (ನಾ). (ಕೂಳೆಯಂತೆ) ಒರಟಾಗಿರುವ ಮಾಸೆ: ನೆಗಳ್ತ ಹಜ್‌ಗಡ್ಡ 
ಹಕ್ಕಲ್ಮೀಸೆಗಳ್‌ ಮನಂಬುಗುವ ನೊಸಲೊಳ್ತೋರ್ಪ ಸಿತಭೂತಿ ಕಂಧರದೊಳಗೆ 
ಮಿಲುಪ ರುದ್ರಾಕ್ಷಮಾಲೆಯಚ್ಛಸೃಟಿಕಮಣಿಗೂಡಿ ತೊಳಗುತಿರ್ಪ (ಆರಾಚ. ೧-೭-೮). 

[ಹಕ್ಕಲ್‌ 4 ಮಾಸೆ] 


೮೮೦೧ 


25 


45 


ಹಕ್ಕು 


ಹಕ್ಕಲ್ಲು "ಹಕ್ಕಲ್‌' ನೋ. 
ಹಕ್ಕಶಾಯಿ "ಹಕ್ಕುಶಾಯಿ' ನೋ. 
ಹಕ್ಕಳೆ (ನಾ).೧. ಬಿರುಕು ಬಿಟ್ಟು ಮೇಲೆ ಎದ್ದಿರುವ ಪದರ,-- ಪೊರೆ,-- 
ಸಿಪ್ಪೆ: ಆ ನಾಡೊಳಗೆ ಸ್ಮಳವೃತ್ತಿಯಾಗಿ ಹಕ್ಕಳೆಯ ಹೊಲನು ಮಂತ್ರಿ ಭೋಗಾಭ್ಯನ್ತವಾಗಿ 
ಕೊಟ್ಟು (ಎಕ. ೪1. ಶಿಕಾರಿ. ೧೦೦-೭೧; 1129); ಗೋಡೆಗಳಿಗೆ ಅಂಗೈದಪ್ಪದ ಹಕ್ಕಳೆಗಳಾಗಿ 
ಅಂಟಿಕೊಂಡಿದೆ (ಗಂಗಾಸಾ. ೭). ೨. ಅರಗು; ಅಲಕ್ತಕ: ""ಹಕ್ಕಳೆಯೆಲತ್ತಿಕೆಯೆನಿಕ್ಕು'' 
(ಮಂಗರಾ. ೩೩-೮). 
ಹಕ್ಕಳೆಯಾಗು ಎ ಪದರವಾಗು; ಪೊರೆಯಾಗು: ಈ ಗುಳ್ಳೆಗಳು ಅತಿ ಸುಲಭ 
ವಾಗಿ ಒಡೆದುಕೊಂಡು ಹಕ್ಕಳೆಯಾಗುತ್ತವೆ (ಕಲರೋ.೬೬). 1] 
ಹಕ್ಕಳೆಯೇಳು (ಕ್ರಿ). ಪದರವೇಳು; ಪೊರೆಯಾಗು: ಕಾಲಿನ ಹಿಮ್ಮಡಿಯು 
ಒಡೆದು ಹಕ್ಕಳೆಯೆದ್ದಿದೆ (ರೂಢಿ). ([ಹಕ್ಕಳೆ 4 ಎಳು (ಆ ಎಟ್‌) 
ಹಕ್ಕಿ "ಪಕ್ಕಿ' ನೋ. 
ಹಕ್ಕಿಕಾರ (ನಾ). ಒಂದು ಬಗೆಯ ಔಷಧೀಸಸ್ಕ : ಹಕ್ಕಿಕಾರ, ಸೊಗದೆ, ಸಿಲದೆ, 
ನಾಯಿನಾರೆ ಇವಂ ಆಡಿನ ಹಾಲಲ್ಲಿ ಕೊಡಿಸುವುದು (ಎವೈಎ. ೧೪೭). (7) 
ಹಕ್ಕಿನೋಟ (ನಾ).೧. ಪಕ್ಷಿಯು ಹಾರುವಷ್ಟು ಎತ್ತರದಿಂದ ಕಾಣುವ 
ಭೂದೃಶ್ಯ; ದೂರದಿಂದ ಕಾಣುವ ಸಮಗ್ರನೋಟ; ಪಕ್ಷಿನೋಟ; 
""ಎತ್ತರದಿಂದ ಊರು, ಮೊ.ಗಳ ವಿಶಾಲವಾದ ನೋಟ; ಹಕ್ಕಿನೋಟ (ರೂಪ) 
ಸೂಕ್ಮ್ಮನಿರೂಪಣ; ಒಟ್ಟಡಕ'' (8/65 8)€- View. ಇಂಕನಿ). ೨. (ಆಲಂ) 
ಯಾವುದಾದರೊಂದು ವಿಷಯದ ಸ್ಥೂಲವಾದ ವಿವರಣೆ: ಸಮಾಜರಚನೆ 
ಸಂಸ್ಕೃತಿ ಸಂಘಟನೆಗಳ ವಿಕಾಸವನ್ನು ಮೇಲೆ ಹಕ್ಕಿನೋಟದಿಂದ ಅವಲೋಕಿಸಲಾಗಿದೆ 
(ಮಾವಾದ. ೭೮). [ಹಕ್ಕಿ (ಆ ಪಕ್ಕಿ) 4 ನೋಟ] 
ಹಕ್ಕಿಪಿಕ್ಕಿ "ಹಕ್ಕಿಬಿಕ್ಕಿ' ನೋ. 
ಹಕ್ಕಿಬಿಕ್ಕಿ, ಹಕ್ಕಿಪಿಕ್ಕಿ (ನಾ). ೧. ಒಂದು ಬಗೆಯ ಅಲೆಮಾರಿಜನಾಂಗ; ೫ 
ಹಕ್ಕಿಗಳನ್ನು ಹಿಡಿದು, ಮಾರಿ ಜೀವಿಸುವವರು: ಮೂರುರಾತ್ರಿ ಹಕ್ಕಿಬಿಕ್ಕಿ 
ಯವರನ್ನು ಕರಸಿ ಗೂಬೆನ ಹೊಡೀರಿ ಎಂದೆ (ಮನೋನಂ. ೬೪). ೨. ಕೈಚಳಕ; ಕಣ್ಮಟ್ಟು; 
ಇಂದ್ರಜಾಲ: «6). ಹಕ್ಕಿಪಿಕ್ಕಿ: ೧. ಚಿಂದಿ ಸೀರೆಗಳನ್ನು ಸುತ್ತಿದ್ದ ಇಬ್ಬರು 
ಹಕ್ಕಿಪಿಕ್ಕಿಯುವತಿಯರು . . . ನರ್ತಿಸುತ್ತಿದ್ದರು (ಸರ್ವಮಂ. ೫೯). 
IP ಇದು ಪ್ರತಿಧ್ವನಿಶಬ್ದವಿರಬಹುದು] 
ಹಕ್ಕಿರೋಗ (ನಾ). ಮೂಳೆ ಮೆತುವಾಗುವ ಒಂದು ಬಗೆಯ ಮಕ್ಕಳ ರೋಗ: 
ನಮ್ಮನೆ ಮಕ್ಕಳಿಗೆ ಮನುಷ್ಯರಿಗೆ ಬರುವ ಖಾಯಿಲೆಗಳು ಬರಬಾರದೆ? ನಾಯಿಕೆಮ್ಮು, 
ಹಕ್ಕಿರೋಗ . . . ಹುಲಿಹುಣ್ಣು - ಖಾಸ್‌ಬಂಗಲೆ ಖಾಯಿಲೆಗಳೆಲ್ಲಾ ನಮ್ಮ ಮನೆಲೇನೆ | 
(ತುಟಿಮು. ೨೯). [ಹಕ್ಕಿ(ಆ ಪಕ್ಕಿ) 4 ರೋಗ] 
ಹಕ್ಕಿವಾರ್ಜಿಹುಲ್ಲು (ನಾ). ಒಂದು ಬಗೆಯ ಹುಲ್ಲು: ಹಕ್ಕಿವಾರ್ಜಿಹುಲ್ಲು, 
ಮರಗತಟ್ಟು ಹುಲ್ಲು (ಮೈಔಗಿ. ೧೦-೧೬೩). 
[ಹಕ್ಕಿ ( ಪಕ್ಕಿ) 3- ವಾರ್ಜಿ 3 ಹುಲ್ಲು(« ಪುಲ್‌)) 
ಹಕ್ಕಿವಾಹನ (ನಾ). ಗರುಡಪಕ್ಷಿಯನ್ನು ವಾಹನವಾಗಿ ಉಳ್ಳವನು; ವಿಷ್ಣು: . 
ಹಕ್ಕಿವಾಹನನ ಗುಣ ಲೆಕ್ಕಿಸಿ ಪೊಗಳದೆ ಬೆಕ್ಕಸಬೆಐಗಾಗಿ ಅಕ್ಕಿಗೆ ತಿರುಗುವವ 
(ಕನಕ. ೧೦೬-೨೦). [ಇ ಸಂ. ಪಕ್ಷಿವಾಹನ] 
ಹಕ್ಕಿಶಕುನ (ನಾ). ಹಾಲುಹಕ್ಕಿಯಿಂದ ಸೂಚಿತವಾಗುವ ಶುಭಾಶುಭ: 
ಹಕ್ಕಿಶಕುನ ಕೇಳಿ ಬಂದರು (ರೂಢಿ). (ಹಕ್ಕಿ (ಆ ಪಕ್ಕಿ) 4 ಶಕುನ 
ಹಕ್ಕಿಸಿಳ್ಳೆಗಿಡ (ನಾ). ಒಂದು ಬಗೆಯ ಸಸ್ಕ : ""ಕೂರ್ಚಶೀರ್ಷಃ . . . ಜೀವಕವೆಂಬುವ 
ಔಷಧ, ಹಕ್ಕಿಸಿಳ್ಳೆಗಿಡ'' (ಸಿದ್ಧಾಂತಿ. ೧೪೦). 
[ಹಕ್ಕಿ (ಆ ಪಕ್ಕಿ) *- ಸಿಳ್ಳೆ (ಆ ಸಿಳ್ಳು) 3- ಗಿಡ (ಆ ಗಿಡು) 
ಹಕ್ಕು "ಪಕ್ಕು' ನೋ. ' 
ಹಕ್ಕು, ಪಕ್ಕ್ಯ್ಕು (ನಾ). ೧. ಒಡೆತನ; ಅಧಿಕಾರ; ಸ್ವಾಮ್ಮ : 
ಎಲ್ಲರಿಗೂ ಸಾಮಾಜಿಕ, ರಾಜಕೀಯ, ಆರ್ಥಿಕ ನ್ಮಾಯನೀತಿಗಳಲ್ಲಿ ಸಮಾನ 


ಹಕ್ಕು 


೮3 
ಹಕ್ಕುವುಂಟೆಂಬುದನ್ನು ಸಾರಲಾಗಿದೆ (ಯಕ್ಷಪ್ರ. ೬೫); ಮದುವೆ ಎಂದರೆ ನಮ್ಮ ಜೀವನದ 


ಹಕ್ಕನ್ನು ಗಂಡಿಗೆ ಮಾರಿಕೊಂಡಂತೆ (ಕಾವೇಂ. ೧೪). ೨. ಗ್ರಾಮದ ಅಧಿಕಾರಿಗಳಿಗೆ 
ಆನುವಂಶಿಕವಾಗಿ ಕೊಡುವ ಪಾಲು; ವರ್ಷಾಶನ: ವೃತ್ತಿವಂತರು ಕಂದಾಯದ 


ಹಕ್ಕನ್ನು ಇಟ್ಟುಕೊಂಡು ಭೂಮಿಯ ಸ್ವಾಮ್ಮವನ್ನು ಸರ್ಕಾರದ ಕಡೆಗೊಪ್ಪಿಸಿದರು ; 


(ಹುಟ್ಟಿಹ. ೩). ೩. ಉದ್ಯೋಗ; ಕೆಲಸ: (8). ೩ ಪಕ್ಕ್ಕು: ೧. ಆದೊಡಿನ್ನೀ 
ಕೇಡ ತೊಡರಿಂದೆ ನಾನ್‌ ಪಟ್‌ದು ಬಿಡುಗಡೆಯನಾನಲ್ಕೆ ಪಕ್ಕುಂಟು ನನಗೆ 
(ಆ-- ಅರ. ಹಿಂ. ಮರಾ. ಹಕ್‌) 

(2): ಮೂವರ ಕಟ್ಟೆಯ(0೦)ವೊತ್ತಿನ(ಲಿ) ಹಾಳಿ!ಗೂಡಾಗಿ ಬೀಜ 


(ಅಂತಿಗೊ. ೧೯-೩೮೮). 


ಹಕ್ಕು (ನಾ). 


ಬಿಡುವ] ಕೆಯಿ ಕಂಬ ೪೦೦ ಅದಬಳಿಯ ಹಕ್ಕ ಸಹಿತ ಅಂಗಡಿಬೀದಿಯಲಿ ರಾಜಬೀದಿಯಿಂ - 


ಪಡುವಲು . . .' ಸರ್ವ್ವನಮಶೈವಾಗಿ ಬಿಟ್ಟರು (ಸೌಇಇ. x೪, ೨೩೨-೮; 1206). (7) 
ಹಕ್ಕುಗಟ್ಟು (ಕ್ರಿ). (ಕಣ್ಣು, ಮೂಗು ಮೊದಲಾದುವುಗಳಲ್ಲಿ) ಮಲ ಸೇರು; 
ಕೊಳೆಗಟ್ಟು: ಮೂಗಿನಲ್ಲಿ ಹಕ್ಕುಗಟ್ಟಿದೆ (ರೂಢಿ). (ಹಕ್ಕು, (ಆ ಪಕ್ಕು)*- ಕಟ್ಟು] 
ಹಕ್ಕುದಾರ (ನಾ). ಒಡೆತನವಿರುವವನು; ಬಾಧ್ಯಸ್ಥ : ತಲಾಂತರದಿಂದ ನಡೆದು 
ಬರುತ್ತಿರುವ ಗ್ರಾಮನೌಕರರ ಕೆಲಸಗಳಿಗೆ ಹಕ್ಕುದಾರನು (ಗ್ರಾಮಾಕ. ೫); ನೀನು ನಿನ್ನ 
ಹಟವನ್ನೇ ಹಿಡಿದರೆ ನೀನು ಗಂಗವಳಿಯ ಸಿಂಹಾಸನಕ್ಕೆ ಹಕ್ಕುದಾರನಲ್ಲವೆಂದು ಸಾರುವೆನು 
(ಹಾಹುತ್ತ. ೯೫). (ಹಕ್ಕು 4 - ದಾರ] 

ಹಕ್ಕುದಾರಿ (ನಾ). ಬಡೆತನ; ಬಾಧ್ಯತೆ: ತಂದೆಯ ಹಕ್ಕುದಾರಿಯ ಮೇಲೆ 
ತಿಮ್ಮಣ್ಣನವರು ಆದವಾನೀಸುಭೆಯ ದಿವಾನರಾಗಿದ್ದರೆಂಬ ನೆನಪು ವಾಚಕರಿಗಿರಬಹುದು 
(ಕಭವಿ. ೫೯೪); ರಜನಿಯ ಹಕ್ಕುದಾರಿಯು ಸ್ಪಷ್ಟವಾಗುತ್ತಿತ್ತು (ಬಂಕಿಮ. ೯೨). 

[ಆ ಹಕ್ಕುದಾರ) 

ಹಕ್ಕುದಾರಿಕೆ (ನಾ).- ಹಕ್ಕುದಾರಿ: (8). [ಹಕ್ಕುದಾರ 4 - ಇಕೆ] 

ಹಕ್ಕುಪತ್ರ (ನಾ). ಒಡೆತನದ ಪತ್ರ; ಅಧಿಕಾರಪತ್ರ: ಕೋರ್ಟಿನಲ್ಲಿ ನನ್ನ ಮೂಲ 
ಹಕ್ಕುಪತ್ರವನ್ನು ಪಡೆದು ನ್ಯಾಯತೀರ್ಮಾನ ಮಾಡಿದರು (ರೂಢಿ). [ಹಕ್ಕು 4 ಪತ್ರ) 

ಹಕ್ಕುಬಾಧ್ಯತೆ (ನಾ). ಅಧಿಕಾರ ಮತ್ತು ಜವಾಬ್ದಾರಿ: ಅವರಿಗೆ ನ್ಯಾಯವಾಗಿ 
ಕೊಡಬೇಕಾದ ಜನ್ಮಸಿದ್ಧವಾದ ಹಕ್ಕುಬಾಧ್ಯತೆಗಳಿಗೂ ಧಕ್ಕೆ ತಂದಿದ್ದೇವೆ (ರಾಯಕ. ೩೦); 
ವೀರನರಸಿಂಹರಾಯನು ಇಮ್ಮಡಿನರಸಿಂಹರಾಯನ ಮಕ್ಕಳಿಗೆ ವಿಜಯನಗರಸಿಂಹಾಸನದ 
ಮೇಲಿದ್ದ ಹಕ್ಕುಬಾದ್ಯತೆಗಳನ್ನು ಗಣನೆಗೆ ತಾರದೆ ತಾನೇ ಚಕ್ರವರ್ತಿಯಾದನು 
(ಕೃದೇವ. ೬). (ಹಕ್ಕು *- ಬಾಧ್ಯತೆ] 

ಹಕ್ಕುಶಾಯಿ, ಹಕ್ಕಶಾಯಿ (ನಾ). ಅಧಿಕಾರಯುತವಾಗಿ ವಿಧಿಸಲಾಗುವ 
ಖರ್ಚು: ಒಳಗಿನ ಖರೀದಿಗೆ ಅಡತಿ, ಹಕ್ಕುಶಾಯಿ, ದಲಾಲಿ ಮತ್ತು ಧರ್ಮಾದಾಯ 
(ಮುಂಬವ್ಮಾ. ೩೫ ಪ್ರಸ್ತಾವನ). ಹಕ್ಕಶಾಯಿ: ಭಂಗಾರ ಬೆಳ್ಳಿಯ ಖರೀದಿಗೆ ಅಡತಿ 
ಧರ್ಮಾದಾಯ ದಲಾಲಿ ಹಾಂಗು ಹಕ್ಕಶಾಯಿಯ ದರಗಳು (ಮುಂಬವ್ಮಾ. ೧೮ ಪ್ರಸ್ತಾವನೆ); 
ಹಕ್ಕಶಾಯಿ. ಭಂಗಾರದ ದರ ಒಂದು ತೊಲಿಗೆ ಪಾವ ಆಣೆಯಂತೆ . . . ಖರ್ಚು 
ಬೀಳುವುದು (ಮುಂಬವ್ಗಾ. ೨೬೦). [ಹಕ್ಕು ಶಾಯ್ಕಿ (< ಶಾಹಿ) 

ಹಕ್ಕೆ 'ಪಟ್ಕ' ನೋ. 

ಹಕ್ಕೆಗೊಳ್‌ (ಕ್ರಿ). ನೆಲೆಗೊಳ್ಳು; ಆಶ್ರಯವನ್ನು ಪಡೆ: ಮಿಕ್ಕು ಮಿಗೆ ಮತಿಮಟ್‌ದು 
ಹರುಷವು ಹಕ್ಕೆಗೊಂಡುದು (ಪ್ರಭುಲೀ.೨೨-೪೦). [ಹಕ್ಕೆ (ಆ ಪಟ್ಮ್‌) 4 ಕೊಳ್‌] 

ಹಕ್ಕೆದಲೆ "ಪಕ್ಕೆದಲೆ' ನೋ. 

ಹಕ್ಕೆದಾಣ (ನಾ). ನೆಲೆ; ಆಶ್ರಯಸ್ಥಾನ : ಹಕ್ಕೆದಾಣಂ ಮೇಹುದಾಣ 


ನಾನಾಮೃಗಗಳಿಕ್ಕೆದಾಣಂಗಳಲ್‌ದು . . . ಬಂಧನವ ರಚಿಸಿದರು ಬೇಂಟೆಯೊಳಗೆ 
(ಸೌಂದಪು. ೧೮-೪೩). ([ಹಕ್ಕೆ(ಆ ಪಟ್‌) + pi 

ಹಕ್ಕೆರಲು (ನಾ). ಒಂದು ಬಗೆಯ ಸಸ್ಮ: ಮೂಕರಿವೆ, ಮೂಕಾರ್ತಿ, ಹಕ್ಕೆರಲು 
(ಮೈಔ ೩೩-೬೪೦). (7) 


ಹಕ್ಕೊತ್ತಾಯ (ನಾ). ತಮ್ಮ ಹಕ್ಕಿನ ಬೇಡಿಕೆಗಳನ್ನು ಪೂರೈಸುವಂತೆ 
ಒತ್ತಾಯಿಸುವಿಕೆ: ಸಿಬ್ಬಂದಿಯು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ 
ಹಕ್ಕೊತ್ತಾಯಮಾಡಿದರು (ರೂಢಿ). [ಹಕ್ಕು 1 ಒತ್ತಾಯ) 


ಆಆ೦೨ 


45 


ಹಗಲುಕೈದೀವಿಗೆ 


ಹಕ್ಣು "ಹಕ್ಕಲ್‌' ನೋ. 
ಹಕ್ಣುಗದ್ದೆ (ನಾ).""ಹುಲ್ಲು ಬೆಳೆಸಲಿಕ್ಕೆ ಬಿಟ್ಟ ಗದ್ದೆ''' (ನನ್ನೂರು. ಟಿಪ್ಪಣೆ): ಸಸಿ 
ಒಳಗೆ ನಮ್ಮ ಹುಳ್ಳಿಚಿಕ್ಕನಿಗೆ ಅವನ ಹಕ್ಲುಗದ್ದೆಗೆ ಅಂತ ವಸೀ ಕೊಟ್ಟೆ 
(ನನ್ನೂರು. ೧೭೨). ([ಹಕ್ಲು (ಆ ಹಕ್ಕಲ್‌) + ಗದ್ದೆ (ಆ ಗಲ್ಲ್‌)) 
ಹಕ್ಷುಸಾಗುವಳಿ (ನಾ). ""ಜಲಾಶಯಗಳ ಸಹಾಯವಿಲ್ಲದೆ ದಿಬ್ಬದಲ್ಲಿ 
ವೈವಸಾಯಮಾಡುವುದು'” (8ಸಂಗ್ಲಾ. ೧೮): ""ಕೃಷಿಬೇಸಾಯ; ಬೆದ್ದಲುಭೂಮಿ; 
ಕಾಡಾರಂಭ'' (ಕಿಸಂಗ್ಲಾ. ೧೫೯). (ಹಕು (ಆ ಹಕ್ಕಲ್‌) 4 ಸಾಗುವಳಿ] 
ಗ "ಪಗವು' ನೋ. 
ಹಗಡಿ (ನಾ). (7): ಗಂಧವಣಿಗ ಹಗಡಿಯಿಂ ಮಾಟುಗೊಂಡು ಬಂದುದುಂ ನಿರುದ್ಧ 
ಮಪ್ಪುದುಂ ಹಾಲು ತುಪ್ಪ ಮೊಸರು ಭಕ್ಕಾದಿಗಳು ಪ್ರಚುರದಿಂ ಹೊಸತಲ್ಲದುದು 
ಮೆಂಬೀ ದೋಷಂಗಳಿಲ್ಲದ ನಿರವದ್ಮಮಪ್ಪ ವಸ್ತುಗಳಂ (ಶ್ರಾವಕಾ. ೧೩೪-೨೧). (7 
ಹಗಡು "ಹಂಗಡ' ನೋ. 
ಹಗಣ "ಪಗರಣ' ನೋ. 
ಹಗಣಾಟ (ನಾ). ನಟನೆ; ಸೋಗು: ಕೇಳಬೇಕೆಂದು ಇಚ್ಛಾ! ಮತ್ತೆ ಮೇಲೆ ಹಗಣಾಟ 
(ಚೆಂದುಟಿ. ೬೬). [ಹಗಣ (ಆ ಪಗರಣ) + ಆಟ) 
ಹಗಣಿಗ "ಪಗರಣಿಗ' ನೋ. 
ಹಗರ (ನಾ).೧. ಕಟ್ಟು; ಹೊರೆ (?) : ಕರ್ವಿನ ಹಗರಕ್ಕೆ ಒಂದು ಕರ್ವು (ಎಇ. 
೨-೫೮; 1204). ೨. (2): ಹಗರದಾ ದಾನವಂ ಕರೆದೊಯ್ದು ಲಂಕೆಯೊಳ್‌ ಸೊಗಸಾಂತ 
ಬನದೊಳಿಡಲ್‌ (ವೆಂಕಾರಾ. ೬-೬೭-೨೨). (7) 
ಹಗರಣ 'ಪಗರಣ' ನೋ. 
ಹಗರಣಗಿತ್ತಿ (ನಾ). ಬಿನ್ನಾಣಗಾತಿ; ಒಯ್ಕಾರಿ : ಹಗರಣಗಿತ್ತಿ ಹಬ್ಬ ಮಾಡಿದರೆ 
ಮನೆಗಂಡನಿಗೆ ಉಪವಾಸ (ಗಾದೆ). (ಹಗರಣ (ಆ ಪಗರಣ) + - ಗಿತ್ತಿ) 
ಹಗರಣವಾಡಿಸು (ಕ್ರಿ). ಆಟವಾಡಿಸು; ನಾಟಕವಾಡಿಸು: ಹಗರಣವಾಡಿಸಿತ್ತು 
ಹರಿಯಂ ಹರನಂ ತಿರಿಸಿತ್ತು ಬೊಮ್ಮನಂ ಮಗಳೊಡಗೂಡಿಸಿತ್ತು . . . ವಿಧಿ (ನಳಚಂ.೬೪೧). 
[ಹಗರಣ (ಆ ಪಗರಣ) “- ಆಡಿಸು] 
ಹಗರಣವಾಡು (ಕ್ರಿ). ಆಟವಾಡು; ನಟನೆಮಾಡು: ದೊರೆಯೆದ್ದು ಹಗರಣ 
ವಾಡಿದಂದದಿ ನೀನಿರದೀ ಹುಲುಕಜ್ಜಕಾಗಿ ತರಲು ಮನವನು (ನೇಮಿಸಂ.೨೬-೮೨); 
ನಗೆಗೆಡೆಯಾಗಿಂತು ನೆಗಳ್ವರೆ ದೊರೆಯೆದ್ದು ಹಗರಣವಾಡಿದಂದದೊಳು (ಭರಚ. ೫೧-೮೧). 
[ಹಗರಣ (ಆ ಪಗರಣ) ೬ ಆಡು) 
ಹಗರಣಿ "ಪಗರಣ' ನೋ. 
ಹಗರಣಿಗ "ಪಗರಣಿಗ' ನೋ. 
ಹಗರಣಿಯಾಟ (ನಾ). ಸೋಗಿನ ಆಟ; ನಟನೆಯ ಆಟಿ: ಮತ್ತೆ ಹಗರಣಿಯಾಟದ 
ವರನೀ ಬಸವಣ್ಣನುತ್ತಮದ ಜಂಗಮಂ ಮಾಡಿ ಜಂಗಮಕ್ಕಿತ್ತು (ಚೆಬಪು. ೫೭-೭೭). 
[ಹಗರಣಿ (ಆ ಪಗರಣ) +೬ ಆಟ) 
ಹಗರಣಿಸು (ಕ್ರಿ).೧. ತೊಂದರೆಕೊಡು; ಕಾಟಕ್ಕೊಳಗುಮಾಡು: ಹಗರಣಿಪ 
ಗೃಹಕಲಹ ಪೊಟ್ಟೈಸಿ ಕಂಗಳಿಂದುಗಿವಶ್ರು ಸೃಷ್ಟಿಯಂ ತೋಯಲಾಣಜದಲೆ (ಕೈಕವ. 
೧-೧೯-೨). ೨. ತೊಂದರೆಪಡು; ಕಾಟಕ್ಕೊಳೆಗಾಗು: ಮಗನೆ ಕುರುರಾಯ ಕೇಳು 
ಚಿತ್ತದಲಿ ಹಗರಣಿಸಬೇಡ ತಾಳು (ಅಭಿಕಾ.೩೧). (ಹಗರಣ (ಆ ಪಗರಣ) 4 - ಇಸು) 
ಹಗರಣೆ "ಪಗರಣ' ನೋ. 


ಹಗರು, (ಕ್ರಿ). ನೆಗೆ; ಜಿಗಿ: ಇಬ್ಬರ ಕೈಯಿಂದ ಹಗರಿ ಮೂರನೆಯವನಾದ ಇವನ 
ಚೊತೆಗಿದ್ದಳು (ಒಡ್ಡಿಉ. ೧೧೯). 1 
ಹಗರ್ಕು “"ಹಗಯ್‌' ನೋ. 
ಹಗರ್ಮು "ಹಗುರ್ಕು' ನೋ. 
ಹಗಲ್‌ "ಪಗಲ್‌' ನೋ. 
ಹೆಗಲು "ಪಗಲ್‌' ನೋ. 


ಹಗಲುಕೈದೀವಿಗೆ (ನಾ). (ಬಿರುದುಸೂಚಕವಾಗಿ ಹಿಡಿಯುವ) ದೀವಟಿಗೆ; 


4 
ಹಗಲುಗತ್ತಲೆ 


ಹಗಲಿನ ಪಂಜು: ಹಗಲುಕ್ಕೆದೀವಿಗೆಯ ಬಿರುದಿನ ವಿಗಡನಿವನಾರನಲು ಭೂಪಾಳಿಗಳ | 
ರತ್ನಪ್ರಭೆಯ ಲಹರಿಯ ಲಾವಣಿಗೆ ಮಿಗಿಲು (ಕುವ್ಮಾಅ. ೭-೨೬). 
[ಹಗಲು(« ಪಗಲ್‌) ಕೈದೀವಿಗೆ ( ಕೆಯ್ದೀವಿಗೆ)] 
ಹಗಲುಗತ್ತಲೆ (ನಾ). ಹಗಲುಹೊತ್ತಿನಲ್ಲಿ ಉಂಟಾಗುವ ಕತ್ತಲೆ: ಕರಿಯ ಕಬ್ಬಿಳೆ 
ಬಳಗಗಳೆ ಸಲೆ ತರತರದ ಹೊರಳಿಗಳ ಜೋಳಿಯ ನೆರವಿ ಕೂಡಿತು ಹಗಲುಗತ್ತಲೆ | 5 
ಮುಸುಕಿದಂದದಲಿ (ಬಸಪು. ೫೮-೫೦); ಹಗಲುಗತ್ತಲೆ ಕಟ್ಟಿತೇನಿದು ಯುಗದ ಕಡೆಯೋ 
ಶಿವಶಿವಾ (ಕುವ್ಮಾಕ. ೨೩-೩೪). [ಹಗಲು (ಆ ಪಗಲ್‌) + ಕತ್ತಲೆ (ಆ ಕಟ್ಟಲೆ)) 
ಹಗಲುಗನಸು "ಪಗಲ್ಲನಸು' ನೋ. 
ಹಗಲುಗನ್ನ (ನಾ). ಹಗಲು ಹೊತ್ತಿನಲ್ಲಿ ಹಾಕುವ ಕನ್ನ; ದಿನದಲ್ಲಿ ಮಾಡುವ 
ಕಳ್ಳತನ: ಅಗಣಿತಮಹಿಮನೆಂದು ಕಟಕಂ ಪೊಗಳೆ ಕನ್ನದ ಬೊಮ್ಮಿದೇವನು |10 
ಹಗಲುಗನ್ನವನಿಕ್ಕಿ ಮೆಚ್‌ದನು ಬಿಜ್ಜಳನ ಮನೆಯ (ಒಸಪು. ೩೧ ಸೂಚನೆ); ಪದಾರ್ಥವಂ | 
ತಮ್ಮ ಮನೆಯಲ್ಲಿ ಅಲ್ಪವಿರಲು, ಹಗಲುಗನ್ನವನಿಕ್ಕಿ ಬಿಜ್ಜಳನರಮನೆಯೊಳು ತರಬೇಕೆಂದು | 
(ಭೈರಸೂ. 1, ೩೫೦). [ಹಗಲು (ಆ ಪಗಲ್‌) 4 ಕನ್ನ) 
ಹಗಲುಗಳ್ಳ “ಪಗಲ್ಗಳ್ಳ' ನೋ. 
ಹಗಲುಗೊಲೆ (ನಾ). ಹಗಲಿನಲ್ಲಿಯೇ ಕೊಲ್ಲುವುದು. 
ಹಗಲುಗೊಲೆಮಾನ್ಯ ಎ ಹಗಲಿನಲ್ಲಿಯೇ ಕೊಲ್ಲುವ ವೀರ; ಒಂದು ಬಿರುದು: | 
ದುರ್ಗದ ಪಾಳಯಗಾರರನ್ನು ಇರಿಸಿಕೊಂಡಿದ್ದು . . . ಹಗಲುಗೊಲೇಮಾನ್ಮ ಎಂದು 
ಹೊಗಳಲು ಭಟರನ್ನು ಕೊಟ್ಟು ದುರ್ಗಕ್ಕೆ ಕಳುಹಿಸಿದನು (ಚಿತ್ರಪಾ. ೧೪). 
[ಹಗಲು(« ಪಗಲ್‌) *- ಕೊಲೆ] 
ಹಗಲುದರೋಡೆ (ನಾ). ದಿನದಲ್ಲಿ ಮಾಡುವ ಲೂಟಿ; ಹಗಲಿನಲ್ಲಿ ಮಾಡುವ 20 
ಸೂರೆ,- ದರೋಡೆ: ಈ ದಾರಿಯಲ್ಲಿ ಹಗಲುದರೋಡೆ ಇದೆಯೇ? (ದೇವಹೆಂ. ೧೨೨). 
(ಹಗಲು(< ಪಗಲ್‌) 4 ದರೋಡೆ] 
ಹಗಲುದೀವಟಿ (ನಾ). (ಬಿರುದುಸೂಚಕವಾಗಿ ಹಿಡಿಯುವ) ಹಗಲಿನ 
ದೀವಿಗೆ: ಹಗಲುದೀವಟಿಯ ಪಂಜೆಯು ಬಗೆಗತಿಶಯಮಾದ ಸಿಂಹಲಕ್ಷ್ಮ ಪತಾಕಂ 
[ಹಗಲು (ಆ ಪಗಲ್‌) + ದೀವಟಿ (ಆ ದೀವಟಿಗೆ) 
ಹಗಲುದೀವಟಿಗೆ (ನಾ). ಎ ಹಗಲುದೀವಟಿ: ಬಿರುದು ಹಳದಿ ಗಡಿಗೆ 
ಹಗಲುದೀವಟಿಗೆ ಸಹ ಕೊಟರೂ (ಎಕ. ೩೪1 ಗುಬ್ಬ. ೬೯-೩೪ 2); ಸ್ವಾತಂತ್ರ್ಯವನ್ನು 
ಪಡೆಯಬೇಕೆಂಬ ಹಂಬಲವು ತನ್ನ ಹಗಲುದೀವಟಿಗೆಯನ್ನು ಹೊತ್ತಿಸಿಕೊಂಡು 
ಮಹಾಸಾಧನೆಯನ್ನು ನಾಡಜೀವಿಗಳಿಗೆಲ್ಲ ನೀಡಿತು (ಸುವರ್ಣ. ೨೨೫). 
[ಹಗಲು (ಇ ಪಗಲ್‌) “- ದೀವಟಿಗೆ) 
ಹಗಲುಪಂಜು (ನಾ). ಎ ಹಗಲುದೀವಟಿ: ಹಗಲುಪಂಜಿನ ಬಿರುದಿನ ಸುಭಟರು 
ನೆಟೆ. ಜಗಜಂಪಿನ ಸತ್ತಿಗೆಯ ವಿಗಡವಿಗ್ರಹವೀರರುಗಳು (ಕಂನವಿ. ೧೧-೧೪೩). 
[ಹಗಲು (ಆ ಪಗಲ್‌) + ಪಂಜು] 
ಹಗಲುಲಗ್ಗೆ (ನಾ). ಹಗಲುಹೊತ್ತಿನಲ್ಲಿ ಮಾಡುವ ದಾಳಿ: ಹಗಲುಲಗ್ಗೆ 
ಯೊಳರಿನೃಪರ ದುರ್ಗವ ಕೊಂಡ ಜಗಕತಿಕೀರ್ತಿಪ್ರಚಂಡೆ (ಕಂನವಿ. ೮-೭೮). 
(ಹಗಲು («ಆ ಪಗಲ್‌) ಲಗ್ಗೆ] 
ಹಗಲುಹಾವಸೆ (ನಾ). ಬೆಳಗಿನಲ್ಲಿ ಸುರಿಯುವ ಮಂಜು; ಕಾವಳ : ತೆಗೆದುದಗ್ಗದ 
ತಂಪು ನದಿ ಸರಸಿಗಳ ತಡಿಯಲಿ ಹಜ್ಜೆಯಾದುದು ಹಗಲುಹಾವಸೆ ಹರಿದು ಹೊಕ್ಕರಿ 
ಸಿದುದು ಹಿಮಜಲವ (ಕುವ್ಮಾಆ. ೫-೫); ""ಹಗಲುಹಾವಸೆ'' ಎಂಬ ಶಬ್ದಗಳಿಗೆ ಅರ್ಥವಾಗದೆ 
ಲಿಪಿಕಾರನು "ಹಾವಸೆ ಯನ್ನು "ಹಂಸೆ' ಯನ್ನಾಗಿ ಮಾಡಿದನು . . . ಹಗಲುಹಾವಸೆ |40 
ಎಂದರೆ ಮಂಜು, ಕಾವಳ (ಕನ್ನಸಂ. ೧೩೦). 
[ಹಗಲು (ಆ ಪಗಲ್‌) *- ಹಾವಸೆ (ಆ ಪಾವಸೆ)] 
ಹಗಲುಳುಕು "ಪಗಲುಳ್ಕು' ನೋ. 
ಹಗಲೇಕಯ "ಪಗಲೆಜ್‌ಯ' ನೋ. 
ಹಗಲೇರು (ಕ್ರಿ). ಹೊತ್ತೇರು; ಮಧ್ಯ್ಮಾಹ್ನವಾಗು: ಹಗಲೇರಿ ಹಗಲಿಳಿಯುತಿರುಳಾ |45 
ಗಿರುಳು ಹೋಗಿ ಕಾಲಜೀವನ ಸೋರಿದುದು (ಚಿತ್ರಾಂಗ. ೬೪-೧೭೫೨). | 


15 


(ಬೀಳವಂ. ೧-೧೦೮). 25 


[x 


35 


೮೮೦೩ 


ಹಗುರ 


ಹಗಲೊಡೆಯ "ಪಗಲೊಡೆಯ' ನೋ. 

ಹಗಲೋಲಗ (ನಾ). ಹಗಲಿನಲ್ಲಿ ನಡೆಸುವ ದರ್ಬಾರು; ಹಗಲುಹೊತ್ತಿನ 
ಸಭೆ: ಶೂದ್ರಕನೆಂಬ ಅರಸು . . . ಒಂದು ದಿನ ಹಗಲೋಲಗವಾಗಿ ಹಜಾರದಲ್ಲಿ 
ಇರುವ ಸಮಯ (ವಚಕಾ. ೧). [ಹಗಲು (ಆ ಪಗಲ್‌) 4 ಓಲಗ] 

ಹಗವ "ಪಗವು' ನೋ. 

ಹಗವು "ಪಗವು' ನೋ. 

ಹಗಹ "ಪಗವು' ನೋ. 

ಹಗ್‌, ಹಗರ್ಕು, ಹಗಲು, (ನಾ). ಬಿದಿರಿನ ಸೀಳು; ದೆಬ್ಬೆ: ಅಕಾರಾದೇಶ 
ರೇಫೆಗಂ ಶಿಢಿಲತ್ತಂ . . .ಕೆಸರ್ಗಳ್‌, ಬಸಿರ್ಗಳ್‌, ಪೆಸರ್ಗಳ್‌, ಹಗರ್ಗಳ್‌ 
(ಶಮದ. ೪೨ ಪ್ರಯೋ). ಹಗರ್ಕ: ಬೆನ್ನನ್ನು ಹಗರಹಾಂಗೆ ನೆಟ್ಟಗೆ ನಿಗರಿಸಿ (ಮಂತ್ರಶ. 
೮೧-೬). ಹೆಗಲ್ಮು: ಹಗಜುಗಳನಿಕ್ಕಿ ಬಿಗಿದೊಡೆ ನಾಯಬಾಲವದು ಬಳಿಕ ನೀಳಕೆ 
ಸಸಿನವಹುದೇ (ಬಸಪ. ೬೦-೪೮); ಉತ್ತರನ ಹೆಡತಲೆಯ ಹಗಲ್‌ (ಪಾಲಂ. ಹೆದರಿ]ನೊಳೌಂಕಿ 
ತಂದನು (ಕುವ್ಮಾವಿ. ೬-೩೦); ಅಸಿಯವೆರಡುಂ ಕಲ್ಲನೆರಡು ಕಡೆಯೊಳಗಿರಿಸಿ ಮಿಸುಪ 
ತಟ್‌ಗೆಂಡಮಂ ನಡುವಿಕ್ಕಿಯೆಳೆವಿದಿರ ಹಸಿಯ ಹಗಅಂ ಹರಹಿಕೊಂಡದಜ ಮೇಲೆ 
ಕೆನೆಬೆಣ್ಣೆಯಂ ಕೂಡಿ ಸಮೆದ ಹಸನಾದ ರೊಟ್ಟಿಯಂ ಮಡಗಿ ಹದನಾಗಿ ಬೇಯಿಸಿ ತೆಗೆದು 
ಮತ್ತದಕ್ಕಂಗಾರಸಿತಕಮೆಂದೊಸೆದು ಹೆಸರಂ ಕೊಟ್ಟು (ಸೂಪಶಾ. ೧-೧೬); ಬಿಲ್ಲಿಂದ ಬೀಹಿನ 
ಹಗಲು ಮುಟೌ್‌ವವೋಲು (ನೇಮಿಸಂ. ೨-೫೨). 

ಹಗಅ (ನಾ). ಒಂದು ವಂಶದ ಹೆಸರು (7): ಆಶ್ವೀಜ ಸು ೫ ಶು ಹಗಅರ 
ಬೊಂಮಣ . . . ಸುರಲೋಕಪ್ರಾಪ್ತನಾದ (ಎಕ. ೪1, ಶಿವನೊ. ೧೦೪-೩;?). (7) 

ಹಗಟ್‌ಕ್ಕು (ಕ್ರಿ). ೧. ಬಿದಿರಿನ .ಸೀಳುಗಳನ್ನು ಸೇರಿಸಿ ಕಟ್ಟು; ದೆಬ್ಬೆಗಳನ್ನು 
ಒಟ್ಟು : ಗಳಕೆ ಹಗಲ್‌ಕ್ಕಿ ಬಂಧಿಸುತ (ವೀಶೈಪು. ೪-೨೫-೩೧). ೨. ಕವೆಗೋಲಿನಂತೆ 
ಸೀಳಿದ ಬಿದಿರನ್ನು ಕುತ್ತಿಗೆಗೆ ಇಟ್ಟು ನೂಕು: ದಿವಾಕರನು ಹೆಡತಲೆಗೆ 
ಹಗಲ್‌ಕ್ಕಿದನು ಚಂದ್ರಮನ (ಕುವ್ಮಾದ್ರೋ. ೧-೪೨). (ಹಗಲು (< ಹಗ್‌) 4 ಇಕ್ಕು] 

ಹಗಟೌಡು (ಕ್ರಿ).೧. ಎ ಹಗಣಿಕ್ಕು ೨: ಕಲ್ಲಿಂದಿಟ್ಟು ಕರಂ ಬಡಿಯಿಂದವೆ ನಿಲ್ಲದೆ 
ಬಡಿದು ಬಅಲ ಬಲ್ಲೊಯ್ಲಿಂದೆಲ್ಲೆಡೆ ಬಾಸುಳನೇಳಿಸಿ ಕೈಕಾಲೋವದೆ ಹಗಣ್‌ಟ್ಟು 
ಚೆಲ್ಲೆಯದಿಂ ಕಡು ಕೇಜನಿಟ್‌ದು . . . ಬಾಧಿಸಿದಂ ಜತಿರಾಯನನಾ ಖಳನು 
(ಜಯಕಾ. ೧೩-೪೧). ೨. ""ಬಣ್ಣವಿಡು'' (ಪ್ರಭಣ್ಣ) : ಅಂಗಜನವನೀಶ್ವರನುತ್ತ 
ಮಿಕೆಯ ಚೆಲ್ವಂ ಕುಡು ಕೊಲ್ಪೆನೆನುತ್ತವೆ ಬೆಳ್ಳಿಯ ಹಗಟ್‌ಟ್ಟಂದದಿ ಕಣ್ಣೆ ವಿರಾಜಿಸಿತು 
(ಜಯಕಾ. ೧೦-೫೭). [ಹಗಯ್‌ + ಇಡು] 

ಹಗಲು "ಹಗಯ್‌' ನೋ. 

ಹಗಲ್ಲು (ನಾ). ಕೊರಳು; ಕುತ್ತಿಗೆ (?) : ಮಂದನೊಳೆ ಶಂಖಪಾಳಂ ಸಂದೆಯಮೇಂ 
ಜಾನ(ವ)ದಲ್ಲಿ ಹಗಅಂ ([ಪಾತಾಂ. ಹದಲಿ] ಪಿಡಿಗುಂ ಬಂದಿರ್ಕುಂ ಕಣ್ಣೊಳ್‌ 
ವಿಷಮೆಂದಲ್‌ ನೀಂ ಮಂಗರಾಜನನುಮತದಿಂದಂ (ಖಮದ. ೩-೩೭). [?] 

ಹಗಿನ "ಪಗಿನ್‌' ನೋ. 

ಹಗಿನಗಂಪು (ನಾ). ಅಂಟಿನ ವಾಸನೆ; ತಿಗುಡಿನ ನಾತ: ಸಾಹಸಿಯ ಆವೇಶ 
ಕೆತ್ತಿದಾರತಿಯಾಯ್ತಡವಿವೆಂಕೆ: ಧೂಪಮಿಕ್ಕಿತು ಹಗಿನಗಂಪು (ಶ್ರೀರಾಮಾ. ೪೦೬-೮೧). 

[ಹಗಿನ (< ಪಗಿನ್‌) 1 ಕಂಪು] 

ಹಗಿನು "ಪಗಿನ್‌' ನೋ. 

ಹಗುರ, ಹಗುರು, (ನಾ). ೧. ಭಾರವಿಲ್ಲದುದು; ತೂಕವಿಲ್ಲದುದು: ಹೊಳೆಯ 
ಹಗುರದಿಂದ ಹಳ್ಳವ ಹಾಯಬೇಕು (ಮೋಳಮಾ.೬೦-೨೪೭); ಮಣ್ಣು ಇಷ್ಟು ಸೂಕ್ಷ್ಮ 
ಹಂಗೂ ಹಗುರ ಇರುತ್ತದಲ್ಲಾ (ಮುಂಬವ್ಮಾ. ೪೭); ಮೇಲೆ ಕೊಟ್ಟಿರುವ ಪಟ್ಟಿಯಲ್ಲಿನ 
ಬಹುಸಂಖ್ಯಾತ ಮರಗಳು ಹಗುರದ ಗುಣ ಪಡೆದವು (ಶಾಸಗಿ೬೮). ೨. (ಆಲಂ) 
ನೆಮ್ಮದಿ; ಸಂತೋಷ: ನಮ್ಮ ಹೃದಯದಲ್ಲಿ ಅದೊಂದು ತರಹೆಯ ಹಗುರ 
ವೇರ್ಪಟ್ಟಿತ್ತು (ಸುಂದರಿ. ೧೩). ೩. ಅಲ್ಪವಾದುದು; ಕ್ಸುಲ್ಲಕವಾದುದು: 
ಮರಿಯಾದೆಗಳು ಇಲ್ಲ ಹಗುರ ರಾಜ್ಯಕೆಲ್ಲ (ಪುರಂದ.೧-೧೪೮-೨). ಹಗುರ್ಕು : ೧. 
ಇಮಾರತಿಯ ಕಟ್ಟಿಗೆಯಲ್ಲಿ ಅನೇಕ ಜಾತಿ ಇದ್ದು . . . ದೊಡ್ಡದು ವಜನದಾರ ಮತ್ತು 


ಹಗುರು 


ಹಗುರು ವಗೈರೆ ಅನೇಕ ಭೇದಗಳು (ಮುಂಬವ್ಕಾ.೨೦೦). 
ಹಗುರಮಾಡಿಕೊಳ್ಳು ವ (ಆಲಂ) ನೆಮ್ಮದಿಯನ್ನು ತಂದುಕೊಳ್ಳು; 

ಸಂತೋಷವನ್ನು ಹೊಂದು: ಅವನು ಒಂದಲ್ಲ ಒಂದು ರೀತಿಯಿಂದ ತನ್ನ ಮನಸ್ಸನ್ನು 
ಹಗುರಮಾಡಿಕೊಳ್ಳುತ್ತಿದ್ದನು (ಪುನರು. ೨೬೨). (ದೇ. ॥ ತುಳು. ಹಗುರ] 

ಹಗುರ್ಮು "ಹಗುರ' ನೋ. 

ಹಗುರ್ಕು, ಹಗರ್ಳು (ನಾ).ತಲೆಯಲ್ಲಿ (ಕೊಳೆಗಟ್ಟಿ) ಪುಡಿಪುಡಿಯಾಗಿ 
ಉದುರುವ ಹೊಟ್ಟು; ಹುರುಪು; ಸಿಬ್ಬು: ಕಿವಿಯೊಳಗಣ ಗುಗ್ಗೆ ಕಣ್ಣಿನೊಳಗಣ 
ಕಿಸುರು . .. ತಲೆಯೊಳಗಣ ಹಗುರು (ಬಾಹಟೀ. ೨-೩-೫೩ ವ). ಹಗರ್ಕು: ತಲೆ ತುಂಬಾ 
ಹಗರಾಗಿ ಕಡಿಯುತ್ತಿದೆ (ರೂಢಿ). 

ಹಗುರುನೀರು (ನಾ). ಗಡುಸಲ್ಲದ ನೀರು; ಸಿಹಿನೀರು: ಹಗುರುನೀರೆಂದರೆ 
ನಮ್ಮ ಶರೀರಕ್ಕೆ ಪಾಚಕಪದಾರ್ಥಗಳು ಕೂಡಿದ ನೀರು (ಮುಂಬಯಿ.೫-೧೫೭). 

[ಹಗುರು, 4 ನೀರು, (ಆ ನೀರ್‌) 


ಹಗ್ಗೆ "ಪಗೆ' ಮೋ. 
ಹಗ್ಮೆ "ಪಗ್ಮೆ' ನೋ. 
ಹಗ್ಮೆ "ಪಗವು' ನೋ. 


ಹಗೆಗಲಹ (ನಾ). ದ್ವೇಷದಿಂದ ಕೂಡಿದ ಜಗಳ; ವೈರದ ಕದನ: ನಿಲಲು 
ಬೇಕೆಲೆ ಜೀಯ ನೀ ಹಗೆಗಲಹದಲಿ ಹರನೊಡನೆ ಮಿಕ್ಕಿನ ಗಲಭೆಕಾಅರು ಪಾಡೆ ನಿನಗೆಂ 
ದಮರರೊಗ್ಗಿನಲಿ (ತೊರರಾ. ೫-೬-೫). (ಹೆಗ್ಗೆ (< ಪಗ್ಮೆ) + ಕಲಹ] 

ಹಗೆಗಾರ "ಪಗೆಗಾಅ'ನೋ. 

ಹಗೆಗೆಡು (ಕ್ರಿ). ದ್ವೇಷ ಹೋಗು; ವೈರವಿಲ್ಲದಂತಾಗು: ಮುಂತೆ ಬಗೆಗೆಟ್ಟು 
ಹಗೆಗೆಟ್ಟು ಮೃಗನಿಚಯವಿರೆ (ಆನಾರ. ದೇ. ೧೮೩-೨). (ಹಗೆ (ಆ ಪಗ್ಮೆ) * ಕೆಡು] 

ಹಗೆಗೊಳ್‌ "ಪಗೆಗೊಳ್‌' ನೋ. 

ಹಗೆಗೊಳ್ಳು "ಪಗೆಗೊಳ್‌' ನೋ. 

ಹಗೆತನ "ಪಗೆತನ' ನೋ. 

ಹಗೆತೀರಿಸು (ಕ್ರಿ).ದ್ವೇಷವನ್ನು ಸಾಧಿಸು: ನೀನು ಹಗೆತೀರಿಸಿಕೊಳ್ಳಬೇಕೆಂದಿದ್ದರೆ 
ನನ್ನ ಮಾತು ಕೇಳು (ಆರ್ಯಕ.೨೫). [ಹಗ್ಗೆ (ಆ ಪಗ್ಗೆ) 4 ತೀರಿಸು] 

ಹಗೆಯ "ಪಗೆಯ' ನೋ. 

ಹಗೆಯ್ಮ "ಪಗವು'ನೋ. 

ಹಗೆವ "ಪಗೆವ' ನೋ. 

ಹಗೆವಡೆ (ಕ್ರಿ). ದ್ವೇಷವನ್ನು ಹೊಂದು; ವೈರವನ್ನು ಪಡೆ : ಬಲುಗೈಯನೊಡನೆ 
ಹಗೆವಡೆದು ಕೊಲೆಗಂಜಲೇಕೆ (ಮೋಳಿಮಾ.೪೦-೧೬೭). ([ಹಗ್ಗೆ (< ಪಗ್ಮೆ *- ಪಡೆ] 

ಹಗೆವು "ಪಗವು' ನೋ. 

ಹಗೆಸಾಧಿಸು (ಕ್ರಿ). ದ್ವೇಷವನ್ನು ಸಾಧಿಸು; ವೈರವನ್ನು ತೀರಿಸಿಕೊಳ್ಳು: ತಾನು 
ಹಗೆಸಾಧಿಸಿಕೊಳ್ಳಬೇಕೆಂದು ಮಾಡಿದ ಪ್ರಯತ್ನವು ವೃರ್ಥವಾದುದನ್ನು ಕಂಡು . . . 
ನುಡಿದನು (ಕವಿಕ. ೨೦). [ಹಗ್ಮೆ(ಆ ಪಗ್ಮೆ) 4 ಸಾಧಿಸು] 

ಹಗೆಹರಿ (ಕ್ರಿ). ದ್ವೇಷವಿಲ್ಲದಂತಾಗು; ವೈರತ್ವವಿಲ್ಲವಾಗು: ಬವರಕ್ಕೆತಂದ ರಿಪು 
ಕೃಷ್ಣನಂ ಕಾಣದಿಹ ಪವಣಾವುದಕಟ ಪೊಸತಿದು ತನ್ನ ಹಗೆಹರಿಯದೆಂದು ಚಿಂತಿಸುತಿರ್ದನು 
(ಜೈಮಿಭಾ. ೭-೫೩). ([ಹಗ್ಗೆ(ಆ ಪಗ್ಮೆ) 4 ಹರಿ, (< ಪರ್ಮಿ) 

ಪಗೆಹು "ಪಗವು' ನೋ. 

ಹಗೇವ "ಪಗವು' ನೋ. 

ಹಗೇವು 'ಪಗವು' ನೋ. 

ಹಗ್ಗ “ಪಗ್ಗ' ನೋ. 

ಹಗ್ಗಿ "ಅಗ್ಗಿ'ನೋ. 

ಹಗ್ಗು (ಕ್ರಿ). ಜೀರ್ಣವಾಗು; ಲಯವಾಗು: ಹರನ ಕೊರಲೊಳು ಹಗ್ಗಿತು 
ದೇವನಿವಹನಿರದಟ್ಟೆ ಕೊಲಲಾಯ್ತೆಂದು ಪಿರಿದು ನಗುವವಂದಿನ ಕಾಲಕೂಟದ 


ಭರದಿಂದಾ ಫಣಿವಿತತಿ (ಶ್ರೀಪಾಲ.೧೧-೬೦). [ಆ ಅಲ್ಲು) ' 


೮ಲ೦ಳ 


20 


ಹಚ್ಚಿಡು 


ಹಚ, ಹಚಾ (ಅ).೧. ದನ, ನಾಯಿ ಮೊದಲಾದುವುಗಳನ್ನು ಓಡಿಸುವಾಗ 
ಉಚ್ಚಾರಮಾಡುವ ಒಂದು ಅವ್ಕಯ : ಹಚ ಎಂದು ನಾಯಿಯನ್ನು ಓಡಿಸಿದರು 
(ರೂಢ). ೨. ತಿರಸ್ಕಾರ ಅಥವಾ ಛೀಮಾರಿ ಹಾಕುವಾಗ ಉಚ್ಚರಿಸುವ ಒಂದು 
ಅವ್ಕಯ: ($). ಹಚಾ: ೨. ನನಗಂತೂ ಗಂಡು ಹೆತ್ತವರ ಮನೆ ಬಾಗಿಲು ಕಾದು 
"ಹಚಾ' ಅನ್ನಿಸಿಕೊಂಡು ಸಾಕಾಗಿ ಹೋಗಿದೆ (ಸಾವಿಸ. ೭೫). 

ಹಚಹಚ (ದ್ವಿರುಕ್ತಿ) : ಇವನನ್ನು ಶಪಿಸಿ ಜನ ಮತ್ತೆ ನುಗ್ಗಿದರು. ಬರುವವರನ್ನು 

ಹಚಹಚ ಅನ್ನಲು ನಾನೂ ಶಾಸ್ತ್ರೀ ಜೊತೆ ಸೇರಿಕೊಂಡೆ (ವೈದ್ಯವಿ.೩೦). 

ಹಚಡ "ಪಚ್ಚಡ' ನೋ. 

ಹಚಾ "ಹಚ' ನೋ. 

ಹಚ್ಚ "ಪಚ್ಚ' ನೋ. 

ಹಚ್ಚ "ಪಚ್ಚ' ನೋ. 

ಹಚ್ಚಕಬ್ಬುನ (ನಾ). ಶುದ್ಧವಾದ ಲೋಹ; ಅಚ್ಚಕಬ್ಬಿಣ: ದಿನದೆಡೆಯುಂಟೆ 
ಸೂರ್ಯನುದಯಕ್ಕೆ ತಮೋವಿಲಯಕ್ಕೆ ಹಚ್ಚಕಬ್ಬುನದಳಿವಿಂಗೆ ಸಿದ್ಧರಸದಾಕ್ರಮಣಕ್ಕೆ 

[ಹಚ್ಚೆ (< ಪಚ್ಚ) 3- ಕಬ್ಬುನ) 

ಹಚ್ಚಗೆ (ಅ). ೧. ಹಸಿರಾಗಿ: ವಸಂತ ಹಚ್ಚಗಾಗಿ ಹಬ್ಬದ ಹುಲ್ಲುಹಾಸಿಗೆಯ 
ಮೇಲೆ ಹಾಯಾಗಿ ಒರಗಿದ (ಕಮನೆ. ೨೫); ಈ ದಿವಸದೊಳಗೆ ಅಡವೆಲ್ಲ ಹಚ್ಚಗೆ ಒಪ್ಪುತ್ತದೆ 
(ಮುಂಬಯಿ. ೩-೭೪); ಹಚ್ಚಗಿರುವಲ್ಲಿ ಮೇಯೋದು ಬೆಚ್ಚಗಿರುವಲ್ಲಿ ಮಲಗೋದು (ಗಾದೆ). 
೨. (ಆಲಂ) ಆರಾಮವಾಗಿ; ಹಾಯಾಗಿ: ನಾನು ಮನೆಬಿಟ್ಟು ಎಲ್ಲಿಗೂ 
ಹೊರಡುವುದಿಲ್ಲ. ನಿಮ್ಮ ಸ್ನೇಹಿತರು ಬದುಕಿದ್ದಾಗ ಎಂದರೆ, ನಾನೂ ಹಚ್ಚಗೆ ಹತ್ತುಕಡೆ 
ಹೋಗುತ್ತಿರಬೇಕು, ಬರುತ್ತಿರಬೇಕು (ಮಹಾಗ. ೧೪೬). [ಹಚ್ಚ (ಆ ಪಚ್ಚ) 4 - ಅಗೆ] 

ಹಚ್ಚಡ್ಕ "ಪಚ್ಚಡ' ನೋ. 

ಹಚ್ಚಡ್ಮ (ನಾ). ಒಂದು ಬಗೆಯ ಅಳತೆ, - ಮಾಸ (7): ವಜ್ರಕ್ಕೆ ಮಂಜಾಡಿ 
ಕರ್ಪುರ ಕುರುಜು ಕಸುರಿವೇಣು ಚಿನ್ನಬೆಳ್ಳಿ ತೂಕ ಕಂಚು ತಾಮ್ರ ಹಲ ಇವು ತೂಗಿ 
ಮಾರುವಂತ ವಿವರಗಳು: ಆನೆಗೆ ಗಜಕಡ್ಡಿ, ಕುದುರೆಗೆ ಕುಡುಮೆಟ್ಟು, ಕೋಡಿಗೆಯಿಪ್ಪತ್ತು 
ಹಚ್ಚಡಾ (ಭಾಸ್ಕರ. ೭೮-೩). (7) 

ಹಚ್ಚಡಿ "ಪಚ್ಚಡ' ನೋ. 

ಹಚ್ಚಡಿಕೆ "ಪಚ್ಚಡಿಕೆ' ನೋ. 

ಹಚ್ಚಡಿಸು "ಪಚ್ಚಡಿಸು' ನೋ. 

ಹಚ್ಚನೆ "ಪಚ್ಚನೆಯ' ನೋ. 

ಹಚ್ಚನೆಯ “ಪಚ್ಚನೆಯ' ನೋ. 

ಹಚ್ಚವಡ "ಪಚ್ಚವಡ[' ನೋ. 

ಹಚ್ಚವಡಿ "ಪಚ್ಚವಡ,' ನೋ. 

ಹಚ್ಚವಡಿಗೆ "ಪಚ್ಚವಡಿಗೆ' ನೋ. 

ಹಚ್ಚವಡಿಸು "ಪಚ್ಚವಡಿಸು' ನೋ. 

ಹಚ್ಚಹಸಿ "ಪಚ್ಚಪಸಿ' ನೋ. 

ಹಚ್ಚಹಸಿರು "ಹಚ್ಚಹಸುರು' ನೋ. 

ಹಚ್ಚಹಸುರು, ಹಚ್ಚಹಸಿರು (ನಾ). ಅಚ್ಚ ಹಸಿರಾದ ಬಣ್ಣ: ಹಚ್ಚಹಸುರಂ 
ತೋರ್ಪುದೀ ನೆಲದ ಮಾಟಂ (ಕಾಲೂರ. ೧೯೧-೪೩೬). ಹಚ್ಚಹಸಿರು: ಕಾರೆಗಿಡಗಳೆರಡನ್ನು 
ಆವರಿಸಿ ಅದಕ್ಕೆ ಹಚ್ಚಹಸಿರು ಹಚ್ಚಡವನು ಹೊದೆಸಿದ ಜಾಗಟೆಯ ಹೊದರೊಳಗೆ ಸರಿದು 
ಕುಳಿತುಕೊಂಡರು (ಹುಲಜಾ. ೨೫೩). [ಹಚ್ಚೆ (ವ ಪಚ್ಚ) 4 ಹಸುರು (< ಪಸುರ್ಕ್‌)) 

ಹಚ್ಚಹಸುಳೆ (ನಾ). ಬಹಳ ಎಳೆಯ ಮಗು; ಹಸುಗೂಸು : ಮೆಚ್ಚಿ ಬಂದ 
ವಳಲ್ಲ ಕಂಪಿಲರಾಯಗೆ ಹೆಚ್ಚಿ ಬಂದವಳಾನಲ್ಲ ಹಚ್ಚಹಸುಳೆಯನೆನ್ನನು ನೂಕಿ 
ಕೊಂಡನು ಹುಚ್ಚುಹಿಡಿದು ಮೊಟೆದಪ್ಪಿ (ಕುರಾಸಾಂ.೨೬-೧೨೧). 

[ಹಚ್ಚ (ಆ ಪಚ್ಚ) 1 ಹಸುಳೆ (ಆ ಪಸುಳೆ)] 
ಹಚ್ಚಳ "ಪಚ್ಚಳ್ಳ' ನೋ. 
ಹಚ್ಚಿಡು (ಕ್ರಿ).ಉರಿಯುವಂತೆ ಮಾಡು; ಹೊತ್ತಿಸಿಡು: ಮನೆಯು ಕತ್ತಲೆಯಲ್ಲಿರಲು 


(ಶತಕ. ೧೮-೨೨). 


ಹಚ್ಚಿಸು 


ಒಂದು ದೀಪ ಹಚ್ಚಿಟ್ಟಂತಾಯಿತು (ಕಾಲೂರ. ೧೪ ಕಥಾಸಾರ). 
(ಹಚ್ಚು (ಆ ಪಚ್ಚು) *- ಇಡು; 

ಹಚ್ಚಿಸ್ಕು "ಪಚ್ಚಿಸ್ಕು' ನೋ. ' 

ಹಚ್ಚಿಸ್ಕು "ಪಚ್ಚಿಸ್ಕು' ನೋ. 

ಹಚ್ಚು "ಪಚ್ಚು' ನೋ. 

ಹಚ್ಚು "ಪಸ್ಫು' ನೋ. 

ಹಚ್ಚುಕೊಳ್‌ "ಪಚ್ಚುಗೊಳ್‌' ನೋ. 

ಹಚ್ಚೆ "ಪಸ್ಕು' ನೋ. 

ಹಚ್ಚೆಚುಚ್ಚಿಸು (ಕ್ರಿ). ಮೈಮೇಲೆ ಅಲಂಕಾರಕ್ಕಾಗಿ ಚಿತ್ರ ಬರೆದು ಹಸಿರು 
ತುಂಬಿ ಮುಳ್ಳಿನಿಂದ ಅಥವಾ ಸೂಜಿಯಿಂದ ಚುಚ್ಚಿಸು; ಹಚ್ಚೆಹೊಯಿಸು: 
(ಕಿ). [ಹಚ್ಚೆ (ಆ ಪಸ್ಕು) *- ಚುಚ್ಚಿಸು] 

ಹಚ್ಚೆಚುಚ್ಚು (ಕ್ರಿ). ಮೈಮೇಲೆ ಅಲಂಕಾರಕ್ಕಾಗಿ ಚಿತ್ರ ಬರೆದು ಹಸಿರುಬಣ್ಣ 
ವನ್ನು ತುಂಬಿ ಮುಳ್ಳಿನಿಂದ ಅಥವಾ ಸೂಜಿಯಿಂದ ಚುಚ್ಚು ,- ಹೊಯ್ಕು: 
ಆಕೆಯ ಕೈಮೇಲೆ ಹಚ್ಚೆಚುಚ್ಚಿದ ಗುರುತಿದೆ (ರೂಢಿ). , 

[ಹಚ್ಚೆ (ಆ ಪಸ್ಮು) 4 ಚುಚ್ಚು, (ಆ ಚುರ್ಚು,)] 

ಹಚ್ಚೆತಿಲಕ (ನಾ).ಹಣೆಯ ಮೇಲೆ ಅಲಂಕಾರಕ್ಕಾಗಿ ಚುಕ್ಕೆಯಿಟ್ಟು, ಅದರ 
ಮೇಲೆ ಸೂಜಿಯಿಂದ ಚುಚ್ಚಿ ಹಸಿರುಬಣ್ಣವನ್ನು ತುಂಬಿದ ಬೊಟ್ಟು ,- 
ತಿಲಕ: (8). [ಹಚ್ಚೆ (ಆ ಪಸ್ಕು) *- ತಿಲಕ] 

ಹಚ್ಚೆಬಟ್ಟು "ಹಚ್ಚೆಬೊಟ್ಟು' ನೋ. | 

ಹಚ್ಚೆಬೊಟ್ಟು, ಹಚ್ಚೆಬಟ್ಟು (ನಾ). ಇ ಹಚ್ಚೆತಿಲಕ: ಶೃಂಗಾರ ಹಣೆಗೆ ಹಚ್ಚೆ ಬೊಟ್ಟು 
(ಎದಾಕೃ. ೧೦೩-೬). ಹಚ್ಚೆ ಬಟ್ಟು : ಹೆಚ್ಚಿನ ಸಖಿಯರು ಸ್ವಚ್ಛದಿ ಫಣೆಯೊಳು ಹಚ್ಚೆ ಬಟ್ಟಿನ 
ರೇಖಾ ಚುಚ್ಚಿದರು (ಜಸಗೀ. ಇ). [ಹಚ್ಚೆ (ಆ ಪಸ್ಕು) 4 ಬೊಟ್ಟು (ಆ. ಬಟ್ಟು?) 

ಹಚ್ಚೆಲ (ನಾ).(ಹಂಚಿದ) ಪಾಲು; ಭಾಗ: ಎಚ್ಚಂಬುವೆರಸು ಮೃಗಮಂ ಬಿಚ್ಚದೆ 
ಮುಂದಿಟ್ಟು ತಳುವದೆನಗಂ ನಿನಗಂ ಹಚ್ಚೆಲಮದೀಗೆನುತ್ತಂ ನಿಚ್ಚಳಗಲಿ ಕಣ್ಣಪಯ್ಮ 
ನೊಲವಿಂ ನುಡಿದಂ (ಶ್ರಿಪುವಿ. ೨೭-೧೨೨). [ಆ ಪಸು) 

ಹಚ್ಚೆಹೊಯ್‌ (ಕ್ರಿ). ಇ ಹಚ್ಚೆಚುಚ್ಚು: ಮನದ ಮೈಯೊಳು ಹಚ್ಚೆಹೊಯ್ದಂತೆ 
ಹಸುರಾಗಿ ನಿಂತಂಥ ಸಂಗತಿಗಳು ಕೆಲವನು ಗುರುತಿಸಿ ಹೇಳಿದೆ ಹಾಡಾಗಿ (ಇಂಚಾಪ. 
೬೨-೯೬). [ಹಚ್ಚೆ (ಆ ಪಸು) 3- ಹೊಯ್‌, (< ಪೊಯ್‌,)] 

ಹಚ್ಚೊತ್ತಿ "ಪಚ್ಚೋಂತಿ' ನೋ. 

ಹಜರತ್‌ "ಹಜರತು' ನೋ. 

ಹಜರತು, ಹಜರತ್‌, ಹಜರತ್ತ (ನಾ). ಮಹನೀಯ; ಮಹಾತ್ಮ; ಶ್ರೇಷ್ಠ: 
ಹಜರತು ನವಾಬುಸಾಹೇಬರ ಅಪ್ಪಣೆ ಪ್ರಕಾರ (ಎಕ.೪1೫, ಸಾಗರ. ೩೫೪-೬; 1743). 
ಹಜರತ್‌: ಹಜರತ್‌ ಮಹಮದರು ತಮ್ಮ ಕುರಾನನ್ನು ಗ್ರಂಥಸ್ಮವಾಗಿ ಮಾಡುತ್ತಿದ್ದಾಗ 
ಪರ್ಷಿಯನ್ನರ ಕತೆಗಳು ಜನಕ್ಕೆ ಇದಕ್ಕಿಂತ. ಚನ್ನಾಗಿ ಹಿಡಿಸುತ್ತವೆ ಎಂದು ಹೇಳಿದವ 
ರುಂಟಂತೆ (ಭಾರದ. ೪೦೫). ಹಜರೆತ್ತ: ಒಂದು ಕಡೆ ಹೈದರಾಬಾದಿನ ಹಜರತ್ತರು ಒಂದು 
ಕಡೆ ಆದವಾನಿಯ ಖಾನರು . . . ಹೀಗೆ ಕರ್ನಾಟಕದ ಚತುರ್ದಿಕ್ಕುಗಳೂ ಮುಸಲ್ಮಾನರ 
ಅಂಕೆಯಲ್ಲಿದ್ದವು (ಕಭಎ. ೫೨೩). ([ಇ- ಅರ. ಹಿಂ. ಹಜರತ್‌] 

ಹಜರತ್ತ "ಹಜರತು' ನೋ. 

ಹಜಾಮ (ನಾ).ಕ್ನೌರಿಕ; ನಾಯಿಂದ : ಭುತನಹಳ್ಳಿಯಿಂದ್ಹಾ ಹಜಾಮರ್ರು ವಾಲಗಕ್ಕೆ 
ಮಲ್ಲಿಗೆ ಹುವು ಮುಡ್ಸಿ . . . ವಾಲಗಾ ಮಾಡುತ್ತಿರಲ್ಲು (ಎಕ. 1%,ಕಾನಕಾ. ೯೦-೩; 1700); 
ನಿಜಾಮನಿಂದ ಹಜಾಮನ ತನಕ ಎಲ್ಲರ ಗುಟ್ಟಿನ ಗವಸಣಿಕೆ ನಾನು (ಪರಿಲ. ೧೩); 
ಆಗತಾನೆ ಹಜಾಮನಲ್ಲಿ ಗಡ್ಡಬೋಳಿಸಿಕೊಂಡು ಬಂದು . . . ನಿಂತಿದ್ದರು (ಚಿಗುಖ. ೧). 

[ಇ- ಅರ. ಹಜ್ಡಾಮ್‌; ಹಿಂ. ಮರಾ. ಹಜಾಮ್‌] 

ಹಜಾಮಗಿರಿ (ನಾ). ೧. ಹಜಾಮನ ಕೆಲಸ; ಕ್ಲೌರಿಕವೃತ್ತಿ. ೨. (ಆಲಂ) 
ಕೀಳಾದ ಕೆಲಸ; ಕ್ಲುಲ್ಲಕವೃತ್ತಿ: ಇಂತಹ ಹಜಾಮಗಿರಿ ಮಾಡಲಿಕ್ಕೇನೆ ಏನು ನಾನು 
ಡಾಕ್ಟರನಾದದ್ದು (ಹೂಬಿಸಿ. ೯೧). [ಹಜಾಮ *- - ಗಿರಿ) 


೮೮೦೫ 


5! ಹಜಾಮತಿ 


ಹಜ್ಜೆ 
ಹಜಾಮತ್‌ "ಹಜಾಮತ್ತು' ನೋ. 
ಹಜಾಮತ್‌ಶಾಲೆ (ನಾ).ಕ್ಠೌರದ ಅಂಗಡಿ; ಆಯುಷ್ಕರ್ಮಶಾಲೆ: ಮೇಸ್ಟೇ 
ಇದೇನು ಹೊರಗೆ ನೋಡಿದರೆ ಪ್ರಾಥಮೀಶಾಲೆ, ಒಳಗೆ ನೋಡಿದರೆ ಹಜಾಮತ್‌ಶಾಲೆ 
[ಹಜಾಮತ್‌ (« ಹಜಾಮತ್ತು) 4 ಶಾಲೈ) 
"ಹಜಾಮತ್ತು' ನೋ. 
ಹಜಾಮತ್ತು, ಹಜಾಮತ್‌, ಹಜಾಮತಿ (ನಾ). ೧. ತಲೆಬೋಳಿಸುವುದು; 
ಕ್ಷೌರ; ತಿರುಪತಿಕ್ಷೌರದಂತಿದೆ ನಿನ್ನ ಹಜಾಮತ್ತು (ರೂಢಿ). ಹಜಾಮತ್‌: ೧. 
ನಿನ್ನ ಹಚಾಮತ್‌ ಮಾಡಬೇಕೋ (ಕಲಕ. ೧೦೭). ೨. (ಆಲಂ) ನಿರ್ವಾಹವಿಲ್ಲದ 
ವೆಚ್ಚ; ಅನಗತ್ಕವಾದರೂ ಮಾಡಬೇಕಾದ ಖರ್ಚು: ಲೋಕಾಭಿರಾಮು, 
ಜಯರಾಮು - ಹಜಾಮತ್‌ ಮಾಡಿದರು (ಬೆಂಗಬ. ೯೩). ಹಜಾಮತಿ : ೧. ಹಣವಂತನು 
ಹಚಾಮತಿಯನ್ನು ಮಾಡಿಸಿಕೊಂಡರೆ ಸುಮ್ಮನೆ ಯಾವುದಾದರೊಂದು ಹೊಂಡದಲ್ಲಾಗಲಿ 
ಕೆರೆಯಲ್ಲಾಗಲೀ ಮೈಮುಳುಗಿಸಿಕೊಂಡು ಶುದ್ಧವಾಗಿ ಬರುತ್ತಿರಲಿಲ್ಲ (ಫಲಸಂ. ೧೭); 
ಇದು ಹಜಾಮತೀ ಮಾಡೋ ಅಂಗಡಿ (ಹೂಬಸಿ. ೪). ೨. ವರ್ಷದಲ್ಲೆರಡು ಸಲ ಎಲ್ಲ 
ಪೋಲೀಸ್‌ ಕಚೇರಿಗಳಿಗೂ ಆಗುವ "ಹಜಾಮತಿ'ಇದು (ಬಂಗಾರ.೯). 
[ಆ- ಹಿಂ. ಮರಾ. ಹಜಾಮತ್‌] 
ಹಜಾರ, (ನಾ). ೧. ಸಭೆ ಮೊದಲಾದುವುಗಳು ನಡೆಯುವ ಸ್ಥಳ; ಓಲಗಶಾಲೆ: 
ದೀವಾಣವು ದೀವದ ಮೃಗವಾಸವು ಪಾವನತರದ ಹಜಾರ ಜಾವಗಳನು ಸೂಚಿಪ 
ಘಳಿಯಾರದ ಭಾವವನದನೇನೆಂಬೆ (ಅಂಜಚ. ೩-೩೮); ಹಜಾರ ಸಿಂಹಾಸನವ ಮಾಡಿದಲ್ಲಿ 
(ಹೌ. 1X-,೪೩೯-೧೧; 1418); ಅಗಲದೊಳ್‌ ಚಾವಡಿ ಹಜಾರ ಹಯ ಗಜಶಾಲೆ ಮುಖ್ಕ 
ಬಿಡಾರಂಗಳು (ಚಬಪು. ೪೭-೩೩). ಪಿ. ಮನೆಯಲ್ಲಿ ಪ್ರಧಾನವಾಗಿರುವ, 
' ದೊಡ್ಡದಾದ ಮುಂಭಾಗ; ಪಡಸಾಲೆ: ವಸಂತನು ವನವೆನ್ನುವ ಹಜಾರದಲ್ಲಿ 
ವಸ್ತುಗಳನ್ನು ಕಟ್ಟಿರುವನು (ಸೌಗಂಧಿ. ೪೬೯-೧); ನಂಜಮ್ಮ ಅವರನ್ನೆಲ್ಲ ತನ್ನ ಮನೆಗೆ 
ಕರೆದೊಯ್ದು ಹಚಾರದಲ್ಲಿ ಉಚಿತಪೀಠಗಳ ಮೇಲೆ ಕುಳ್ಳಿರಿಸಿದಳು (ಹಾಹುತ್ತ. ೧೦೮). 
ವೇದಗಳ ಕಾಲದ ಮನೆಯಲ್ಲಿ ಒಂದು ಹಜಾರವೂ ಅದರ ಸುತ್ತಲೂ ಕೋಣೆಗಳೂ 
ಇರುತ್ತಿದ್ದುವು (ಮೈವಾಸ್ತು. ೨೩). (2.1 ತೆಲು. ಹಜಾರ, ಹಜಾರು] ; 
ಹಜಾರ, (ನಾ). ಒಂದು ಸಂಖ್ಯೆ; ಸಾವಿರ; ಸಹಸ್ರ: ಬಿಜಾಪುರದಲ್ಲಿ ಇಜಾರದವರು 
ಹಜಾರಮಂದಿ (ಗಾದೆ). [ಆ- ಪಾರ. ಹಿಂ. ಮರಾ. ಹಚಾರ್‌] 
ಹಜಾರವಟ್ಟೆ (ನಾ). ಸಭಾಮಂದಿರಗಳ ಸಾಲು; ಓಲಗಶಾಲೆಗಳ ಸಮೂಹ: 
ಎಲಸಿತಪ್ರಾಕಾರಮೇಳದ ನಿಲವು ತಾಂ ಪದಿನಾರುಯೋಜನದಳತೆಯಷ್ಟದ್ವಾರ ಕೊತ್ತಳ 
ಮೂರು ಕೋಂಟೆಯಲೀ ಪೊಳೆವ ಚಾತುರ್ಲಕ್ಷವೀಧಿಗಳಳವಿಯಲಿ ನವಕೋಟಿ 
ಶಂಕರನಿಳಯಗಳು ಮೂವತ್ತುಕೋಟಿ ಹಜಾರವಟ್ಟೆಗಳು (ಆನಂರಾ. ೧-೬-೩೧). 
(ಹಜಾರ, *- ಪಟ್ಟೆ] 
ಹಜಾರಾ, ಹಜಾರಿ (ನಾ). `೧. ಅನೇಕ ಧಾರೆಗಳನ್ನು ಸೂಸುವ ಕಾರಂಜಿ: 
ಅಸಂಖ್ಯಸೂಕ್ಷ್ಮಛಿದ್ರಗಳೊಳೆಗಿಂದ ಹಾರುವ ಹಜಾರಾಯೆಂಬ ಕಾರಂಜಿಯ ಎದುರಿಗೆ 
ಬೆಳಿಗ್ಗಾಗಲಿ ಸಂಜೆಯಾಗಲಿ ಸೂರ್ಯನ ಕಡೆಗೆ ಬೆನ್ನುಮಾಡಿ ನಿಂತರೆ (ಮುಂಬಯಿ. 
೬-೯೫). ಹಜಾರಿ: ೨. ಸಾವಿರ ಸಿಪಾಯಿಗಳ ಸರದಾರ , - ನಾಯಕ: 
ಪದಾತಿಯಲ್ಲಿ . ... ಎರಡು ಹವಾಲುಗಳಿಗೊಬ್ಬ ಜುಮ್ಲೆದಾರನೂ , ಹತ್ತು ಜುಮ್ಲೆಗಳಿ 
ಗೊಬ್ಬ ಹಜಾರಿಯೂ, ಏಳು ಹಜಾರಿಗಳಿಗೊಬ್ಬ ಸರ್‌ನೌಬತ್ತು . . . ಇರುತ್ತಿದ್ದರು 
(ಛತ್ರಶಿ. ೧೫). [ಆ- ಮರಾ. ಹಜಾರಾ, ಹಜಾರೀ; ಪಾಠ. ಹಜಾರ್‌) "“ 
ಹಜಾರಿ "ಹಜಾರಾ' ನೋ. 
ಹಜೂರುು "ಹುಜೂರು,' ನೋ. 
ಹಜೂರ್ಕು "ಹುಜೂರ್ಕು' ನೋ. 
ಹಜೂರುಕಚೇರಿ (ನಾ). (ಕಂದಾಯವ ಸೂಲಿಯ) ಅಧಿಕಾರಿಯ 
ಕಾರ್ಯಾಲಯ, -- ಕಚೇರಿ: (6). [ಹಜೂರು (< ಹುಜೂರ್ಕು) 4 ಕಚೇರಿ] 
ಹಜ್ಜ "ಪಜ್ಜ' ನೋ. 
ಹಜ್ಜೆ "ಪಜ್ಜೆ' ನೋ. 


(ರಂಗಕ. ೭೦). 


ಹಜ್ಜೆಗೊಳಿಸು 


ಹಜ್ಜೆಗೊಳಿಸು (ಕ್ರಿ). ಹೆಜ್ಜೆಯಿಡುವಂತೆ ಮಾಡು; ಚಲಿಸುವಂತೆ ಮಾಡು: 
ದೆಸೆಯಲ್‌ದು ಬೋಳ್ಕೆಸಿ ಹಚ್ಚೆಗೊಳಿಸಿ ತೊಡೆ ಮಡ ದನಿ ಚಮ್ಮಟಿಗೆಗಳಿನೊಯ್ಮ 
ನೊಯ್ಕ್ಮನೆ ಮೈವಳಿಗೆ ತಂದು (ರಾಜಶೇ. ೬-೧೧ ವ). [ಹಚ್ಚೆ (ಆ ಪಚ್ಚೆ) 3- ಕೊಳಿಸು] 

ಹಜ್ಜೆದೆಗೆ (ಕ್ರಿ). ಕಾಲುಕೀಳು; ಹಿಂದಕ್ಕೆ ನಡೆ; ಓಡು : ಹಚ್ಚೆದೆಗೆದರೆ ಹಣಗಲೀಯದೆ 
ಮೇಲೆ ಕವಿಸುವ ಮಾಜ್‌ ಕೈಮಾಡಿ ಕೆಣಕಿದರೆ ರುಂಕಿಸುವ . . ೬ ಸುರಗಿಯತಿಬಲರು 
(ಕುವ್ಮಾಭೀ. ೪-೨೩). (ಹಜ್ಜೆ ( ಪಜ್ಜೆ) * ತೆಗೆ) 

ಹಜ್ಜೆಯಿಡು "ಪಜ್ಜೆಯಿಡು' ನೋ. 

ಹಜ್ಜೆವಿಡಿ "ಪಜ್ಜೆವಿಡಿ' ನೋ. 

ಹಜ್ಜೆಹಾಕು "ಪಜ್ಜೆಹಾಕು' ನೋ. 

ಹಟ (ನಾ). ಛಲ; ಆಗ್ರಹ: ಅವನಿಗೆ ಡಚ್ಚರು ತಯಾರಿಸುತ್ತಿದ್ದ ಹರಳುಗಳಿಗಿಂತ 

: ಉತ್ತಮೋತ್ತಮವಾದ ಉಜ್ಜಿದ ಹರಳ 
ಹಲವರಿಗೆ ಈ ಪ್ರಶ್ನೆ ವೈಯಕ್ತಿಕಸ್ಥಾನಮಾನಗಳ ಪ್ರಶ್ನೆಯಾಗಿ ಹಟ ಹೆಚ್ಚಿತು (ದ್ರಾವಿಎಿ. ೮೨). 
ಹಟತೊಡು = ಛಲಹಿಡಿ; ಛಲಮಾಡು: ಅವರು ಏನೆಂದರೂ ನೊಂದು 
ಹಟತೊಡಬೇಡ (ರಂಗನಾ. ೩೭). ಹಟಮಾಡು ಎ ಮೊಂಡುಹಿಡಿ; ಚಂಡಿಮಾಡು: 
ಮಗು ತುಂಬಾ ಹಟಮಾಡುತ್ತಿತ್ತು (ರೂಢ). ಹಟಸಾದಿಸು ಎ ಛಲಹಿಡಿದು 
ಸಾಧನಮಾಡು: ಅಂತೂ ಹಟಸಾಧಿಸಿ ಹಿಡಿದ ಕೆಲಸವನ್ನು ಮಾಡಿಬಿಟ್ಟೆಯಲ್ಲ ! (ರೂಢಿ). 
[ಆ ಸಂ. ಹಠ] 

ಹಟಗಾತಿ (ನಾ).ಛಲದ ಸ್ವಭಾವದವಳು; ಛಲಗಾತಿ: ಅವಳು ಬಹಳ ಹಟಗಾತಿ 
(ರೂಢ). [ಹಟ * - ಕಾತ್ಮಿ] 

ಹಟಗಾರ (ನಾ). ಛಲದ ಸ್ವಭಾವದವನು; ಛಲಗಾರ: ಅವನು ತುಂಬಾ ಹಟಗಾರ 
(ರೂಢ. (ಹಟ * - ಗಾರ (ಆ -ಕಾಅ)) 

ಹಟದ್ರತ್ನ (ನಾ).ಹೊಳೆಯುವ ಮಣಿ,- ರತ್ನ: ವೈದೇಹಿಗೆ ಮಕುಟಹಟದ್ರತ್ನ 
ದಿಂದರ್ಫ,ಮಿತ್ತಂ (ಪಂರಾಮು. ೯-೮೪); ದೇದೀಪಮಾನಪ್ರಭಮೇಂ ಕಣ್ಣಿಂಬುವೆತ್ತಿ 
ರ್ದುದೊ ವಿಕಟಹಟದ್ರತ್ನಕೂಟಂ ಕಿರೀಟಿಂ (ಚಂದ್ರಪು ೨-೫೬). !ಸಂ. 

ಹಟದ್ರುಚಿ (ನಾ).ಹೊಳೆಯುವ ಕಾಂತಿ, - ಪ್ರಭೆ: ಉಜ್ಜಲನವರತ್ನಭೂಷಣ 
ಕೀರಿಟಹಟದ್ರುಚಿಯಿಂದದೇಂ ಪಳಂಚಲೆದುದೊ ರಾಜರಾಜಸಭೆ (ಪಂರಾಮಾ. ೬-೭೪). 

[ಸಂ-) 

ಹಟನ್ನೀರೇಜ (ನಾ).ನಳನಳಿಸುವ ತಾವರೆ: ಇರ್ದತ್ತು ಹಟನ್ನೀರೇಜನಾಳಂ 
ನಿಮಿರ್ದುದನಿದಿರೊಳ್‌ ಪೊತ್ತು ತೋರ್ಪಂಡದಿಂದಂ (ಸುಕುಮಾ. ೩-೧೫). ([ಸಂ.] 

ಹಟಮಾರಿ (ನಾ).ಛಲದ ಸ್ವಭಾವದ ವ್ಯಕ್ತಿ: ನಮ್ಮ ರಾಘವ ತುಂಬಾ ಹಟಮಾರಿ 
(ತುಂಗಭ. ೧೧೩); ವೆಂಕಟರಾಯ ಅಸಾಧ್ಯ ಸಂಶಯಿ; ಅಸಾಧ್ಯ ಹಟಮಾರಿ (ಗಂಮಾಯಿ. 

(ಹಟ 4 - ಮಾರಿ] 

ಹಟಮಾರಿತನ (ನಾ). ಛಲದ ಸ್ವಭಾವ; ಆಗ್ರಹಬುದ್ದಿ : ನನ್ನ ಅಂಗಿಯೆ ಬೇಕೆಂಬ 
ಹಟಮಾರಿತನ ಅವನಿಗಿಲ್ಲ (ದೇಕನ್ನೆ. ೩೪); ಇದರಿಂದ ಅವಳಲ್ಲಿ ಹಟಮಾರಿತನವು 
ಮನೆಮಾಡಿತು (ರಂಗರೋ. ೧೮೬). [ಹಟಮಾರಿ *- - ತನ] 

ಹಟಯೋಗಿ (ನಾ). ಹಠಯೋಗವನ್ನು ಮಾಡುವವನು: ಅಂಬಿಕಾಯೋಗಿಗಳ 
ಡೊಂಬರಿಗೆ ಸರಿಯೆಂಬೆ ಹಟಯೋಗಿಗಳ ಅಟಮಟಗಾಅರೆಂದೆಂಬೆ (ಸಿದ್ದೇವ. ೨೧೪-೩೫೮). 

[ಆ ಸಂ. ಹಠಯೋಗಿನ್‌) 

ಹಟವಾದಿ (ನಾ). ಛಲವನ್ನು ಸಾಧಿಸುವವನು: ಹೀಗೆಮಾಡಬೇಡ. . ಅವರು 
ಹಟವಾದಿ ಎಂದು ಅಂಗಲಾಚಿದರು (ರಂಗನಾ. ೩೪); ಛಲವಾದಿಯ ಸಂಗಡ 
ಹಟವಾದಿ ಸೇರಿದ ಹಾಗೆ (ಗಾದೆ). (ಆ ಸಂ. ಹಠವಾದಿನ್‌] 

ಹಟವಿಡಿ, ಹಟಹಿಡಿ (ಕ್ರಿ). ಛಲತೊಡು; ಆಗ್ರಹಪಡಿಸು: ದುರ್ಜನರುಯೆಲೆಮರುಳೆ 
ಪಾಲ್ಪಸುಗೆಯ ಈ ಕಾಲ ಬಿಡದಿರೆಲೆ ಹಟವಿಡಿದು ಕೊಳ್ಳೆಂದು . . . ಎಂಬರು (ತುರಂಗ. 
೪-೫); ಯಾರೆಷ್ಟು ಹೇಳಿದರೂ ಕೇಳದೆ ತೌರುಮನೆಗೆ ಹೋಗದೆ ಬಿಡೆನೆಂದು ಹಟವಿಡಿದರೆ 
ಆಗ ನಾವೇನು ಮಾಡಬಲ್ಲೆವು (ಲಕ್ಷ್ಮೀಪ್ರ. ೧೦೭). ಹಟಹಿಡಿ: ನಿನ್ನನ್ನೇ ಮದುವೆಯಾಗುವೆ 
ನೆಂದು ಈ ಒಂದು ವರುಷದಿಂದ ಹಟಹಿಡಿದಿದ್ದ (ತೇಮೋಡ. ೯೯). (ಹಟ * ಪಿಡಿ) 


೨೮೯). 


೮೮೦೬ 


ನ್ನು ತಯಾರಿಸಬೇಕೆಂಬ ಹಟ (ಎಕಾಸ. ೩); | 


ಹಟ್ಟಿಕೊಟ್ಟ 


ಹಟಹಿಡಿ "ಹಟವಿಡಿ' ನೋ. 
ಹಟಾತ್ಕಾರ (ನಾ). ಗರ್ವ; ಅಹಂಕಾರ: ಕಲಿಯುಂ ಬಲ್ಲಾಳುಮೆನ್ನಿಂದೊಳರೆ 
ಪೆಅರುಮೆಂಬೀ ಹಟಔಟಾತಿತ್ಕಾರದಿಂದಂ ಮಲೆದೆಯ್ತಂದೆಮ್ಮ ಮಾವಂಗಿದಿರಿದಿರುಆ್‌ 
ಬಂದಾಂತೆ[ಯಾಂತಂತೆ] ಶಿಣ್ಣಂ ನಿಲವೇಟ್‌ಂದಟ್ಟಿ (ಬಂಹರಿ. ೧೨-೪); ಸಹಸ್ರಧಾರವಾದ 
5| ಚಕ್ರವು ಗರ್ವಿತನಾಗಿ ಕ್ಷಮೆಯ ಬಿಟ್ಟು ಆ ದೇವನಂ ಕುರಿತು ಹಟಾತ್ಕಾರದಿಂದ ನುಡಿದುದು 
19.1 ೫6, ಹರಾತ್ಕಾರ ಎ ಬಲಾತ್ಕಾರ; ಒತ್ತಾಯ) 
ಹಟಾತ್ತು (ಅ). ಇದ್ದಕ್ಕಿದ್ದಂತೆ: ಮೇಲೆ ಹೇಳಿದ ಯಾವ ಚಿಹ್ನೆಯೂ ಕಾಣಿಸಿ 
ಕೊಳ್ಳದೆ ಹಟಾತ್ತಾಗಿ ಮೂರ್ಛೆಹೋಗಿ ಸಾಯುವುದು (ಗ್ರಾಮಾಕ. ೧೨೮); ನನ್ನ ಸುಶಿ 
ಹಟಾತ್ತಾಗಿಯೂ ಕೇಳಿಬಿಟ್ಟಳು (ನಡದಾ. ॥, ೬೫). "ಹಠಾತ್ತು' ಪರಾ. (1) 
fo] ಹಟೆಕಾರ (ನಾ). ಬಟ್ಟೆ ನೇಯುವವನು; ನೇಕಾರ: ಅನುಪಿನ ಕಟ್ಟೆ ಗ್ರಾಮದಿಂದ 
ಹಟೆಕಾರ ಮಗ ೨ಕ್ಕೆ ಗ ೧. . . ಅಸಗಗಾರಕದಿಂದ ಜನ ೧ಕ್ಕೆ ಗ॥ ೨ 
(ಎಕ.೪i॥, ತೀರ್ಥಹ. ೯೫-೬೦; 1709). [ಆ ಪಟ್ಟೆಗಾಲ) 
ಹಟ್ಟ (ನಾ). ೧. ವಸ್ತುಗಳನ್ನು ಮಾರುವ ಸ್ಥಳ; ಅಂಗಡಿ: “'ಶ್ರಿತಹಟ್ಟಮಾ 
ಪಣಂ ಪಣ್ಮ ವಿಕ್ರಯಶಾಲೆ'" (ವಸ್ತುಕೋ. ೪೮-೨೦). ೨. ಸಂತೆ; ಬಜಾರು: ಬಿಟ್ಟ ಕರವು 
ಕಠಾರಿಯಿಂದರೆಯಟ್ಟಿ ತೀವಿದುದು ತೀವಿದಡವಿಯ ಬಟ್ಟೆಗರನಾ ದಂಡೆಗೊಡ್ಡಿದ ಕೈಯ 
ಕಡುಹಿನಲಿ ಹೊಟ್ಟೆಯಲಿ ಕರುಳೊಕ್ಕು ಕಪಿಗಳ ಹ[ಪಾಕಾಂ. ಬೆ]ಟ್ಟವಗಣಿತವಾದವಾ 
ನೊರೆಗಟ್ಟಿ ಸುರಿವರುಣಾಂಬುನದಿ ಹಲವಾದುದಗಲದಲಿ (ತೊರರಾ. ೬-೨೮-೫೦). [ಸಂ.) 
ಹಟ್ಟಗಾಜ (ನಾ).೧. ವ್ಕಾಪಾರಮಾಡುವವನು; ವರ್ತಕ. ೨. ಒಂದು 
ಮನೆತನದ ಹೆಸರು ಮತ್ತು ಆ ಮನೆತನಕ್ಕೆ ಸೇರಿದವನು: ಅಲಿಂ ಪಡುವಲು 
ಹಟ್ಟಗಾಅರ ಕೆಯಿ ಪಡುವಣ ಸೀಮೆ ಅಂಗಡಿಯ ದಾವಣ್ಣನ ಸತ್ರಕ್ಕೆ ಬಿಟ್ಟ ಕೆಯ್ಮಿಂ 
ಮೂಡಲು . . . ಸರ್ವ್ವಬಾಧಾಪರಿಹಾರವಾಗಿ ಪ್ರತಿಪಾಳಿಸುವರು (ಸಾಇಇ. ೩1 -ಓ, 
೧೩೬-೫೭; 1091); ಶ್ರೀಮತು ಹಟ್ಟಗಾಅ ಕಡಂಬರ ಕಾಡೆಯ ನಾಯಕನುಮವರ ಮಾವಂ 
ಸೋವೆಯ ನಾಯಕನುಂ ತಳಾಲ್‌ಕೆ ಡೊಂಕಿವಣ ಮಾನೆಣ್ನೆಸಹಿತಂ ಬಿಟ್ಟ ಗಾಣವೊಂದು 
(ಕಣ. ॥ ೧೦-೩೬; 1181); ಪಟ್ಟಣಸ್ವಾಮಿಗಳು ಹಟ್ಟಗಾಜ ಹರಿಗ ಕಾಳಬೋವ ಮಂಡಳಿಕ 
ಜಗದ್ದಳ ಬಂಮಿದೇವನ ಸುಪುತ್ರ ಸೋಯಿದೇವ ಘಟ್ಟಿದೇವಯೀ ಧರ್ಮ್ಮವಂ 
ಸ್ವಧರ್ಮದಿಂ ಪ್ರತಿಪಾಳಿಸಿದರು (ಸೌಇಇ. x - ( ೩೩೮-೧೫; 1221). [ಹಟ್ಟ “- - ಕಾಲ] 
ಹಟ್ಟವಿಲಾಸಿನಿ (ನಾ). ೧. ಸಂತೆಸೂಳೆ; ಬಜಾರಿ: ""ಹಟ್ಟವಿಲಾಸಿನಿ. .. ಸಂತೆಯಲ್ಲಿ 
ಸುಳಿದಾಡುವವಳು ; ಹಾದರಗಿತ್ತಿ'' (ಅನಂನಾ). ೨. ಒ೦ದು ಬಗೆಯ ಸುಗಂಧದ್ರವ್ಯ. 
(ಸಂ. ಹಟ್ಟವಿಲಾಸಿನೀ] 
30| ಹಟ್ಟಳೆ (ನಾ).ಬಂಧನ; ಸಂಕೋಲೆ: ಒತ್ತೆಗೊಂಡವನವಳ ಕಾಲ್ಗೆ ಹಟ್ಟಳೆವೊಲಿದು 
ಕೊಂಡಿರೆ (ಪದ್ಮರಾ. ೨-೧೮); ದುರ್ಜನೆ ಕಾಲ್ಗೆ ಹಟ್ಟಳೆಯ ಹೊಲಿಸಿ ಬಾಗಿಲ್ಲಾಯ್ದುತಂ 
17] 


(ಗರಮ. ೯-೫೫), 


15 


ಇರಲು (ಗುರುಟಾ. ೮-೬೩). 
ಹಟ್ಟಿ, "ಪಟ್ಟಿ' ನೋ. 
ಹಟ್ಟಿ (ನಾ). ವ್ಮಾಪಾರದ ಸ್ಥಳ; ಸಂತೆ. 

35| ಹಟ್ಟಿಕಾರ "ಹಟ್ಟಿಕಾಅ' ನೋ. 

ಹಟ್ಟಕಾಅ, ಹಟ್ಟಿಕಾರ (ನಾ). ದನಕಾಯುವವನು; ಗೋಪಾಲಕ; ಗೊಲ್ಲ: 
ಹಟ್ಟಿಕಾಜರಿಹ ಹಳ್ಳಿ ಘೋಷಂ (ಮಂಗರಾ. ೫೫-೧೦); ಹಟ್ಟಿಕಾಅರು ಭಾಪು ತನ್ನನು ಕಟ್ಟಿ 
ಬಿಸುಟರು (ನಿಭಾಗ. ೧-೧೦-೫೬). ಹಟ್ಟಕಾರ: ಹಟ್ಟಿಕಾರರು, ಹಳ್ಳಿಕಾರರು, ಹನುಮರು 

. ರಾಮನ ಎಡಬಲದಲ್ಲಿ ಬಂದು ನಿಂತರು (ಕುಮಾಸಾಂ. ೧೪೩); ಹಟ್ಟಿಕಾರನೆಂದರೆ 

“ಜೀವಧನಂಗಳ' ಸಾಕಿ ಬಮುಕುವವನು (ಕರ್ಣಾಪೂ. ೧೨). "ಪಟ್ಟಿಕಾಅ' ಪರಾ. 
(ಹಟ್ಟ (« ಪಟ್ಟಿ) + - ಕಾಲ) 
ಹಟ್ಟಿಕೆ "ಪಟ್ಟಿಗೆ' ನೋ. 
ಹಟ್ಟಕೊಟ್ಟ (ನಾ). ದನಗಳನ್ನು ಕಟ್ಟುವ ಸ್ಥಳ; ಗೋಶಾಲೆ: ಹಟ್ಟಿಕೊಟ್ಟದ 
ಅರಸುಗಳಿಗೆ ಸಮಾನನ್ಮಂಧತೆಯ ಸಂಗಡಿಗನಾಗಿ ತೊಳಲ್ಲಾಡುತ್ತಿದ್ದ ಆ ತಿರಿಕತನದ 
ತಾರತಕ್ಕಡಿಗನಿಗೆ ರಾಜಗಾರಿಧೀರ್ಯವೆಲ್ಲಿಂದೆ ಬರಬೇಕು? (ಮಂತ್ರಶ. ೧೫೦-೧). 
[ಹಟ್ಟಿ (ಆ ಪಟ್ಟಿ) *- ಕೊಟ್ಟ] 


1ಸಂ. ಹಟ್ಟೀ] 


40 


4s 


| ಹಟ್ಟಿಕೊಟ್ಟಗೆ 
ಹಟ್ಟಿಕೊಟ್ಟಗೆ (ನಾ). ಎ ಹಟ್ಟಿಕೊಟ್ಟ: ತೋಟ ತುಡಿಕೆ ಹಟ್ಟಿಕೊಟ್ಟಗೆ ದನಹುಲ್ಲು 
(ಬೆಟ್ಟಅ. ೧೯೫೯-೧೭). [ಹಟ್ಟಿ (< ಪಟ್ಟಿ) 1 ಕೊಟ್ಟಗೆ) 


ಹಟ್ಟಿಗಾಳಗ "ಹಟ್ಟಿಗಾಳೆಗ' ನೋ 
ಹಟ್ಟಿಗಾಳೆ (ನಾ). (ಆಲಂ) ಬಜಾರಿ ಎಂಬರ್ಥದ ಒಂದು ಬಯ್ಸುಳು: 


ಜಗುಳ್ಳೆಯಿದಿರ್ಚೆ ಸಬ್ಬಮೆನಗಿಲ್ಲದ ದೋಷಮನಿಟ್ಟು ಹಟ್ಟಿಗಾಳೆ ಗಳಹಿಯೆಂಬುದಂ | 5 


ಕರೆಯದಿರ್ದೊಡೆ (ಲೀಲಾವ. ೨-೧೧೦). [ಹಟ್ಟೈ( ಪಟ್ಟಿ) 1 ಕಾಳೆ (ಆ ಕಹಳೆ)) 
ಹಟ್ಟಿಗಾಳೆಗ, ಹಟ್ಟಿಗಾಳಗ (ನಾ). ಹಟ್ಟಿ, ಹಟ್ಟಿಗಳ ನಡುವೆ ನಡೆಯುವ 

ಕಾದಾಟ: ಚಾಳುಕ್ಕನರೇಂದ್ರನ ಮುಂದೆ ಹಟ್ಟಿಗಾಳೆಗದೊಳ್‌ ಪಂಪನಪಪಂ 

ಪರಪಿನೆಂದೆನೆ ಸುಭಟರ್ದೊರೆಯೆ ಬಗೆವಡಾಚುಗಿನ್ಯಪನೊಳ್‌ (ಸೌಇಇ. ೩1, ೧೧೯-೧೫; 


946). ಹಟ್ಟಿಗಾಳಗ: ಹಟ್ಟಿಗಾಳಗಕ್ಕೆ ಮಲೆವ ಸಾಮನ್ತರ ಗಂಡಂ (ಎಕ.%!೪. ನಾಗಮಂ. |10 


೧೪೦-೨೨೧; 1225). [ಆ ಪಟ್ಟಿಗಾಳೆಗ) 
ಹಟ್ಟಿಗೆ, (ನಾ). ವಾಸಮಾಡುವ ಸ್ಥಳ; ಆವಾಸ: (8). (ಆ ಹಟ್ಟಿ] 
ಹಟ್ಟಿಗ್ಗೆ "ಪಟ್ಟಿಗೆ' ನೋ. 


ಹಟ್ಟಿದೆರೆ (ನಾ). ದನಗಳನ್ನು ಕಟ್ಟುವ ಮನೆಗಳ ಮೇಲೆ ಹಾಕುವ | 
ಬಿಟ್ಟಿ ಕೊಟ್ಟಣ |15 


ಕಂದಾಯ , - ತೆರಿಗೆ: ಆ ಪುರದ ಚತುಸೀಮೆಯೊಳಗಣ . . 
ಅಳಿವಂನ್ಕಾಯ ಸುಂಕ ಹಟ್ಟಿದೆರೆ ತಪ್ಪು ತೌವುಡಿ (ಎಕ.%1, ಚಿತ್ರದು. ೨-೨೨; 1355). 
[ಹಟ್ಟಿ,(« ಪಟ್ಟಿ) * ತೆರೈ (ಆ ತೆಜ್ಮೈ)] 


೮ಆ೦೭ 


ಹಡದೆ 


(ಅಖಂಡೇ. ೨೧೨-೫೨); ಇಡಾ ಪಿಂಗಳ ಈ ಎರಡು ನಾಡಿಗಳಲ್ಲಿ ಸಂಚರಿಸುತ್ತಿರುವ 
ಪ್ರಾಣವಾಯುವು ಇವುಗಳ ಮಧ್ಯೆ ಇರುವ ಸುಷುಮ್ನಾನಾಡಿಯೊಳಕ್ಕೆ ಪ್ರವೇಶಿಸುವಿಕೆಯೇ 
ಹಠಯೋಗ (ಭಾರದ. ೧೫೩). [ಸಂ.] 

ಹಠವೃತ್ತಿ (ನಾ).೧. ಛಲದ ಸ್ವಭಾವ. ೨. ಒತ್ತಾಯ; ಬಲವಂತ: ""ಪ್ರಸಭ 
ಮೆನಿಕ್ಕುಂ ಹಠವೃತ್ತಿ'' (ವಸ್ತುಕೋ. ೧೧೨-೧೦). (ಸಂ.] 

ಹಠಾತ್ಕಾರ (ನಾ). ಬಲಾತ್ಕಾರ; ಒತ್ತಾಯ. ಸಂ. 

ಹಠಾತ್ತನೆ (ಅ). ಇದ್ದಕ್ಕಿದ್ದಂತೆ; ಕೂಡಲೆ: ಲೂಟಿಯಾಯಿತೆಂಬ ವರ್ತಮಾನ 
ಹಠಾತ್ತನೆ ಬಂತು (ನಿರಾತೆ. ೪೬); ಹಠಾತ್ತನೆ ಬರುವ ಆವಶ್ಯಕತೆಯೇನು (ಕಾವೇರಿ. ೧೧೫). 

[ಹಠಾತ್ತು 4 - ಅನೆ) 

ಹಠಾತ್ತು (ಅ). ಕೂಡಲೆ; ತಕ್ಷಣ: ತಲೆಯ ಮೇಲೆ ಲಾಠಿ ಏಟು ಬದ್ದರೆ ಕೈ 
ಹಠಾತ್ತಾಗಿ ತಲೆಯ ಮೇಲಕ್ಕೆ ಹೋಗುತ್ತದೆ (ಜೀವಾತ್ಮ.೨೦೦); ಅಧಿಕ ಒತ್ತಡದ 
ಪರಿಣಾಮವಾಗಿ ಅವು ಹಠಾತ್ತಾಗಿ ಪರಿವರ್ತನೆಯಾಗಬಲ್ಲವು (ಭೂಹುಟ್ಟು.೨). 
“ಹಟಾತ್ತು' ಪರಾ. 11 ` 

ಹಡಕಿ "ಪಡುಕೆ' ನೋ. 

ಹಡಕಿಗ (ನಾ). ಹೊಲಸು ತಿನ್ನುವವನು; ಹೊಲೆಯ: ಸತ್ತ ನಾಯ ಭಕ್ಷಿಸುವ 
ಹಡಕಿಗರನೇನೆಂಬೆನಯ್ಕಾ (ದೇದಾವ. ೩೩-೫೮). ([ಹಡಕು (ಆ ಪಡುಕೆ) 4 - ಇಗ) 

ಹಡಕು "ಪಡುಕೆ' ನೋ. 


ಹಟ್ಟಿಮನೆ (ನಾ). ದನಗಳನ್ನು ಕಟ್ಟುವ ಕೊಟ್ಟಿಗೆ: ನಿನ್ನ ಕಾಲ್ಪುಳಿತದಿಂ ಹಟ್ಟಿಮನೆ ಹಡಕುಳಿನಾಯ್‌ (ನಾ). ದುರ್ಬಲವಾಗಿ, ಮೇಲೇಳಲಾರದ ನಾಯಿ : ಶುನಿಕಾಪಿ- 


ತುಂಬಿತ್ತು (ಕಾಲೂರ.೮೩-೧೫೮). [ಹಟ್ಟಿ (ಆ ಪಟ್ಟಿ) *-.ಮನೆ] 


ಹಟ್ಟಿಹಕ್ಕಲು (ನಾ). ಹಟ್ಟಿ ಮತ್ತು ಅದಕ್ಕೆ ಸಂಬಂಧಿಸಿದ ಬಯಲು |20 


ಪ್ರದೇಶ: ಯಿಂತೀ ಚತುಸ್ಸೀಮೆಯೊಳಗುಳ್ಳ . . . ಹಟ್ಟಿಹಕ್ಕಲು ತೋಟತುಡಿಕೆ 
(ಮೈಲರಿ. ೧೯೩೪, ೫೩-೧೮; 145). "ತೋಟತುಡಿಕೆ' ಪರಾ. 
(ಹಟ್ಟಿ (ಆ ಪಟ್ಟಿ) *- ಹಕ್ಕಲು (ಆ ಹಕ್ಕಲ್‌)) 

ಹಟ್ಟು 'ಪಡು' ಪರಾ. 

ಹಟ್ಟೆ "ಪಟ್ಟಿ' ನೋ. 

ಹಟ್ಟೆಗಾಠ್ಮಿ (ನಾ).ವ ಹಟ್ಟಗಾಲ ೨ : ಸಾಂತಳಿಗೆ ಸಾಯಿರಕ್ಕೆ ಧಾಳಿಯಾಗಿ 
ಹರಿದಲ್ಲಿ ಹಟ್ಟೆಗಾಅ ಬೀಚ ಹಲರನಿಲ್‌ದು ಮೆಟ್‌ದು ಸುರಲೋಕಪ್ರಾಪ್ತನಾದಂ 
(ಎಕ.೪1(1, ಸೊರಬ.೧೪೭-೪; 1132). [ಆ ಹಟ್ಟಗಾಜ] 

ಹಟ್ಟೆಗಾಲ್ಕ "ಪಟ್ಟುಕಾಅ' ನೋ. 

ಹಠ (ನಾ). ಛಲ; ಆಗ್ರಹ: ಎಳೆಯ ಮಕ್ಕಳ ಹಾಗೆ ಹಠ ಮಾಡಿದಿರಿ (ನಂಟರು.೩೪); 
ನಾರಾಯಣ ತನ್ನ ಹಠ ಬಿಡಲಿಲ್ಲ (ತ್ಮಾಗವ. ೧೮೬). ೨. ಒತ್ತಾಯ; ಬಲಾತ್ಕಾರ: 
"“ಹರ£ಠ3ಂ ಪ್ರಸರEಭತ3ವೆನಲು ಬಲುಹಿಂಗಕ್ಕು'' (ಮಂಗರಾ. ೧೩೬-೩೯). 

ಹಠತೊಡು ಎ ಛಲತೊಡು; ಛಲಹಿಡಿ : ನೀವೆಲ್ಲ ಪುಣ್ಮಶಾಲಿಗಳಮ್ಮ ಹಠತೊಟ್ಟು 

ಬೈಗಳಿಂ ಕೋಪದಿಂ ಕೋರಿಕೆಯ ಸಾಧಿಪಿರಿ (ಕವಿಸೋ. ೪೫-೨); ಈ ಹುಟ್ಟುಹವ್ಕಾಸ 
ಗಂಡಿನಲ್ಲಿ ಏಕೆ ಹಠತೊಟ್ಟು ಹೋರಾಡುತ್ತಲಿದೆ (ದೇಕನ್ಮೆ. ೬೪). [ಸಂ.) 

ಹಠಗಾರ (ನಾ). ಹಟಹಿಡಿಯುವನು; ಛಲಗಾರ : ನನಗೆ ನೀನು ಹಠಗಾರನೆಂದು 
ಗೊತ್ತು: ಬೇಡವೆಂದರೆ ಅಪಶುನ ನುಡಿದಂತಾಗುತ್ತದೆ (ಚೆಂಗಾಳೃ. ೪೯೧). 

| (ಹಠ 4 - ಗಾರ (ಆ - ಕಾಅ)) 

ಹಠತ್ಕುಟಾರ (ನಾ).೧. ಹೊಳೆಯುವ ಕತ್ತಿ.೨. ಹೊಳೆಯುವ ಕತ್ತಿಯ 
ಸ್ವರೂಪನಾದವನು : ಅಖರ್ವಗರ್ವ್ವಪರ್ವ್ವತಾರೂಢದುರ್ವ್ಶಿನೀತಸರ್ವಚಾರ್ವ್ವಾ 
ಕೋರ್ವ್ಮಿರುಹನಿಪಾಟನಪಟುಹಂ'ತ್ಕುಟಾರರ್‌ ವಿಷಮವಿಷಯಾತಿದೂರರ್‌ 
(ಶಾಸಪ. ೫೨-೪೩; 12ನೆಯ ಶತ). (19 ಇದು 'ಹಟತ್ಕುಟಾರ' ಎಂಬುದರ ಅಪಲಿಖತ। 

ಹಠಮಾರಿ (ನಾ). ಎ ಹಟಮಾರಿ: ಸುಮಿತ್ರೆ ಎಷ್ಟು ಹಠಮಾರಿಯೋ . . . ಅಷ್ಟೇ 
ಮೃದು ಸರೋಜಿ (ಎದ್ಕಾರೆ. ೩೦). [ಹಠ 4 - ಮಾರಿ] 

ಹಠಯೋಗ (ನಾ). 
ಯೋಗ ಲಯಯೋಗ ಹಠಯೋಗ ರಾಜಯೋಗವೆಂದು ಯೋಗ ಚತುರ್ವಿಧ 


30] ಹಡಗುದಂಡು (ನಾ). ಹಡಗಿನಲ್ಲಿ ಯುದ್ಧಮಾಡುವ 


[ಯೋಗ] ಯೋಗದಲ್ಲಿ ಒಂದು ಬಗೆ: ಮಂತ್ರ |4| ಹಡದ್ಮಿ 


ಹಡಕುಳಿನಾಯ್‌ (ನೀತಿವಾ. ೨೬-೩೭). "ಪಡುಕುಳಿಯೆತ್ತು' ಪ 
(ಹಡಕುಳ್ಳಿ (ಆ ಪಡುಕುಳಿ) 4 ನಾಯ್‌) 
ಹಡಕೆ 'ಪಡುಕೆ' ನೋ. 
ಹಡಗ "ಪಡಂಗು' ನೋ. . 
ಹಡಗಿಲೆ (ನಾ). ಒಂದು ಊರಿನ ಹೆಸರು: ಹಡಗಿಲೆನಾಮಗ್ರಾಮಂ (ಸಾಣಇ. ೫%. 
“ಪಡುಗಲ್‌' ಪರಾ. (1 


೪-೧೨; 683). 


25ಗ ಹಡಗು "ಪಡಂಗು' ನೋ. 


ಹಡಗುಕಟ್ಟೆ (ನಾ). ಹಡಗು. ಮೊದಲಾದುವುಗಳು ನಿಲ್ಲುವ ಸ್ಥಳ; ಬಂದರು: 
ರಾತ್ರಿಯ ಆ ಅತಲಸ್ಪರ್ಶಅಂಧಕಾರವೂ ಅವೊತ್ತು ಖದಿರಪುರದ ಹಡಗುಕಟ್ಟೆಯ 
(Jettly) ಮೇಲೆ ಮಲಿನವಾಗಿದ್ದದ್ದನ್ನು ನೋಡಿದೆ (ನಿಬಂಧ.॥, ೧೮೧). 

[ಹಡಗು (ಆ ಪಡಂಗು) *- ಕಟ್ಟೆ] 

ಸೈನ್ಮ; ನೌಕಾಬಲ: 
ಅಮೂರ್‌ನದಿಗೆ ದಕ್ಷಿಣದೇಶದಲ್ಲಿ - ವ್ಹೇಡಿವೋಸ್ಟಾಕ್ಸೆ ಹಡಗುದಂಡಿನ ಸ್ತಳ 
(ಭೂಗೋಳ.೧೦೯). [ಹಡಗು (ಆ ಪಡಂಗು) 4 ದಂಡು) 

| ಹಡಣ 'ಪಡಣ' ನೋ. 

ಹಡಣಿಗಿತ್ತಿ (ನಾ). ದುಸ್ಲಿತಿಗಿಳಿದ ವೇಶ್ಶೆ ,-- ಜಾರೆ: ಮತ್ತೊರ್ವಳ್‌ ನೆರೆಮನೆಯ 
ಮಲೌ್‌ಸೂಳೆಯ ಸೊಬಗಿಂಗಬಲ್ಲು ತನ್ನಂತೆ ಪಡಪುಡುಗಿ ಗಡಣಕ್ಕೆ ಬಂದ ಹಡಣಿಗಿತ್ತಿ 
ಸೂಳೆಗಿಂತೆಂದಳ್‌ (ಅನಂಪು. ೮-೧೮ ವ). [ಆ ಹಡಣ “- - ಗಿತ್ತಿ] 

ಹಡಣಿಗೆ 'ಪಡಣಿಗೆ' ನೋ. 

ಹಡದ (ನಾ). ಒಂದು ಬಗೆಯ ಬಳ್ಳಿ: ಹಡದದ ಬಳ್ಳಿಯಮೃತವಳ್ಳಿ . . .ಪೊಸ 
ಶುಂಠಿದಾರುಗಳ ಶ್ರಿಫಳೆವೆರಸು ಕಾಯ್ದ ಕಷಾಯಂ (ಕಲ್ಮಾಕಾ. ೩-೩೬೯). (7) 


40| ಹಡದ್ಲಿ (ನಾ). (ಗುರು ಹಿರಿಯರೇ ಮೊದಲಾದ ದೊಡ್ಡವರನ್ನು ಬರಮಾಡಿ 


ಕೊಳ್ಳುವಾಗ) ನೆಲದ ಮೇಲೆ ನಡೆಯಲು ಹಾಸುವ ಮಡಿ ಮಾಡಿದ ಬಟ್ಟೆ; 

ನಡೆಮಡಿ : ದುಡಿದವರ ಪಾದಕ್ಕಂತ ಹಡದಿ ಹಾಸ್ಕಾವ (ಸಖೀಗೀ. ೮೬-೧೦); ಹಡದಿಯನ್ನು 

ಹಾಸಲು ಮಡಿವಾಳನೂ ಬೇಕು (ಕನ್ನಚಾ. ೬೮); ಬಿಡುದಿಯೊಳಗೆ ಹಡದಿ ತಪ್ಪೀತೆ? (ಗಾದೆ). 
(ದೇ. ॥ ತೆಲು. ಪಡಿದೆ) 

"ಪಡಿಯದೆ' ನೋ. 

ಹಡದೆ “ಪಡಿಯದೆ' ನೋ. 


ಹಡದೆನಂದಾಕ 


ಹಡದೆನಂದಾಕ (ನಾ). ಒಂದು ವಂಶ ಮತ್ತು ಆ ವಂಶಕ್ಕೆ ಸೇರಿದವನು: 
ಕಮುಂಗಲ್‌ ಕನ್ನಿಯರ್ಗೆ ಪೊಟ್ಮದ ಹಡದೆನನ್ಹಾಕರ ಮಗನಯ್ಯಮ್ಮದೆನನ್ಹಾಕರ ಮಗಂ 


| 
. . . ಕಣ್ಣಮಂಗಲದೊಳ್ಳೆಸದಿ ಮಾಡಿಸಿ ಆ ಬಸದಿಗೆ ಕೊಟ್ಟ ಮಣ್ಣು (ಎಕ.%, ಕೋಲಾರ. | 
೯೦-೮೫; 903). [ಹಡ? + ತೆನಂದಾಕ (< ತೆನ್ನಂದಾರ್ಕ)) y 

ಹಡದೇವ (ನಾ). ಒಬ್ಬಾತನ ಹೆಸರು: ಆದಿತ್ಯ ಶ್ರೀ ಹಡದೇವಪುತ್ರನ್‌ | 
(ಅ.ಸ, ೧೬೭-೪; 8ನೆಯ ಶತ). (ಹಡ? * ದೇವ] 

ಹಡಪ, “ಅಡೆಪ' ಹ 

ಹಡಪ (ನಾ). ಒಂದು ಬಗೆಯ ಕಜ್ಜಿ; ನಾಯಿಕಜ್ಜಿ: ಪಕ್ಪಾನ್ನವನ್ನು 
ಬಡಿಸಿಟ್ಟಾಗ ಹಡಪ ಹತ್ತಿದ ನಾಯಿಯು ಬಾಯಿ ಹಾಕಿ ಹಸಿವಿಗೆ ಹೇಸಿಕೆಯನ್ನು 
ತರಿಸುವಂತೆ ಆ ದಿನ ಅವರ ಮನಸ್ಥಿತಿಯಾಗಿತ್ತು (ಬಾಬಲ. ೫೧). [ಆ ಅಡಪ್ಪು) 

ಹಡಪಂಬಿಡಿ 'ಅಡಪಂಬಿಡಿ' ನೋ. 

ಹಡಪಗಾಣಿಕೆ (ನಾ). ಹಡಪದ ಕೆಲಸಕ್ಕಾಗಿ ಕೊಡುವ ಕಾಣಿಕೆ, - ಬಳುವಳಿ: 
ನೀವು ಕೊಡುವ ಕಾಣಿಕೆ ಹಡಪಗಾಣಿಕೆ ಬಿಟ್ಟಿ ಬಿಡಾರ . . . ಉಡುಗೊಟ್‌' ವೊಲುಪೆ 
ಮುಂತಾಗಿ ಎಲ್ಲವನು ಸರ್ವಮಾಂನ್ಮವಾಗಿ ನಿಮಗೆ ಮಾಡಿದೆವಾಗಿ (ಎತ.೪ಟ॥, ತೀರ್ಥಹ. 
೧೨೯-೮೧; 1404). [ಹಡಪ (ಆ ಅಡೆಪ) + ಕಾಣಿಕೆ (< ಕಾಣ್ಮೆ)) 

ಹಡಪನಡಸು (ಕ್ರಿ). (ಸಂಚಿಯ) ಊಳಿಗಮಾಡು (9?) : ಶಂಭು ನಂಬಿಗಿ ಹಡಪ 
ನಡಸುತಿರೆ ನಿನ್ನೊಡನೆ ನಾಂ ಬರ್ಪೆ ಕೈಲಾಸಕಮ್ಮರೆಯದಿರುಯೆನುತ ನಂಬಿಗೆಯೊಳಿರಲು 
(ನವಮೋ.೧೪-೩). (ಹಡಪ, (ಆ ಅಡೆಪ) + ನಡಸು, (< ನಡೆಯಿಸು)) 

ಹಡಪವಳ 'ಅಡಪವಳ' ನೋ. 

ಹಡಪಾಳಿ "ಪಡಪಾಳ್ಕಿ' ನೋ. 

ಹಡಪಿ (ನಾ). ಸಂಚಿಯನ್ನು ಹಿಡಿಯುವವನು; ಹಡಪದವನು: ತಕ 
ಮಾಮಾಂಸಕಾಚಾರಿಯಗೆ ಚಾಮರವನಿಕ್ಕುವನ ಪೆಸರ್ಶೈವ ಹಡಪಿ ವೈಷ್ಣವ ಗದ್ದುಗಿಕ್ಕುವನ 

[ಹಡಪ, (ಇ ಅಡೆಪ) *- - ಇ! 


ಪೆಸರಾರುಹತ (ಸಿಂಗಿರಾ. ೨೭-೭). 
ಹಡಪಿಗ "ಅಡಪಿಗ' ನೋ. 
ಹಡಬೆ “ಅಡಬೆ' ನೋ. 
ಹಡಬೆಬೀಳು (ಕ್ರಿ). ಕೆಟ್ಟಚಾಳಿ ಹಿಡಿ; ದಾರಿತಪ್ಪು: ಬೈರ ಮದುವೆಯಾಗುವ 

ಮೂದಲೇ ಹಡಬೆಬಿದ್ದಿದ್ದನೆಂಬ ಪ್ರತೀತಿ ಇತ್ತು (ಮಲೆಮ. ೧೧೩). 

(ಹಡಬೆ ( ಅಡಬೆ)4 ಬೀಳು (ಆ ಬೀಲ್‌,)) 

ಹಡರ (ನಾ). ಒಂದು ಬಗೆಯ ಸುಂಕ (7): ತಪ್ಪು ತವುಡಿ ದಂಡ ಉಂಡಿಗೆ ಹಡರ 
ಹನುಕೊಂಬಂಣ (ಎಕೆ. 14, ಕಾನಕಾ.೪೧-೧೨; 1300); ವಂಡವುಂಡಿಗೆ ಹಡರ ಕಿಜುಕು ೩x 
ಬೆದ್ದಾಯ ಮುಂತಗಿ (ಎಕ. ೫೪, ಕೃಷ್ಣರಾ. ೨೮-೩೧; ?). [?] 

ಹಡಲ "ಪಡಲೃ' ನೋ. 

ಹಡಲಗೆ "ಪಡಲಗೆ' ನೋ. 

ಹಡಲಿಕೆ "ಪಡಲಗೆ' ನೋ. 

ಹಡಲಿಗೆ "ಪಡಲಗೆ' ನೋ. 

ಹಡಲು (ನಾ). ಕೆಸರುಭೂಮಿ: ಈ ಚತುಸ್ಸೀಮೆಯ ಒಳಗೆ ಉಳ್ಳಂಥಾ ಬೆಟ್ಟು 
ತಿಟ್ಟೆ ಹಕ್ಕಲು ಹಡಲು ಹೊಲನು ನೆಲ ಜಲ (ಸೌಇಣಇ. 1-6, ೪೧೭-೯; 1377): ಹಡಳೊ 

Eಲೊತಿಳಗೆ ಹುಡಿಯೊಳಗೆ ಮೊರಡಿಗಳೊಡೆದ ತಅ್‌ಿಗಲ್ಲೊಳಗೆ . . . ಎಳೆದು 

ಕೊಂಡೊಯ್ದರು ಮಹಾಪಾತಕನನು (ಪ್ರಹ್ಲಾಚ. ೯-೩೯). "ಅಡಲು' ಪರಾ. (ಆ ಅಳಿಯ್‌] 
ಹಡವಳ "ಪಡೆವಳ' ನೋ. 
ಹಡವಳತಿ "ಪಡವಳತಿ' ನೋ. 
ಹಡವಳ್ಲಿ 'ಪಡವಳತಿ' ನೋ. 
ಹಡವು (ನಾ). ಒಂದು ಬಗೆಯ ಜವಳಿ (7): ಗುಡಿಯ ಬೀಡಿಗಂ ಅಡಕೆ ಮೆಣಸು 

ದಸರೆಯ ಮಳವೆ ಶಿಲೆಯ ಮಳವೆ ಹಡವಿನ ಮಳವೆ ಅರಿಷಣ ಮಳವೆ ಅಲ್ಲದ ಮಳವೆ 
ನೀಲದ ಕೊಡಯೆತ್ತಿನಲು . . . ರುದ್ರಶಕ್ತಿಪಂಡಿತರ ಕಾಲಂ ಕರ್ಚಿ ಧಾರಾಪೂರ್ವಕಂ 

ಬಿಟ್ಟು (ಶಾಸಪ. ೪೪-೪; 1096). 1?) 


೮೮೦೮ 


ಹಡಿಕೆನಾಜು 


| ಹಡಸಾಲೆ (ನಾ). ಒಂದು ಬಗೆಯ ಔಷಧೀಸಸ್ಮ: ಪಂಚೋಟಿಮರ, ಹಡಸಾಲೆ, 
ಹಲುಸಲ್ಲೆ, ಪಲುಚೊಟ್ಟೆ , ನಾಟಿಗಟ್ಟಪರ್ಚ (ಮೈಔಗಿ. ೫೯- ೧೧೮೪). (7) 

ಹಡಹಾಳಿ "ಪಡಪಾಳಿ' ನೋ. 

ಹಡಹು, "ಪಡಪ್ರು' ನೋ. 

ಹಡಹ್ಮು' "ಪಡಂಗು' ನೋ. 

ಹಳಿಗೆ "ಪಡಲಗೆ' ನೋ. 

ಹಡಿ 'ಪಡ್ಮಿ' ನೋ. 

ಹಡ್ಡಿ "ಪಡ್ಮಿ' ನೋ. 

ಹಡ್ಮಿ "ಹಡ್ಕು' ನೋ. 

ಹಡಿಂಕೆ "ಪಡುಕೆ' ನೋ. 

ಹಡಿಕ (ನಾ). ತುಂಬಿದ ಹೇರು (2): ಸೋಜಿಗೆ'ಭತ್ತ ಹಡಿಕದ ಭಂಡಿಯಲುಯೊಕುಳ 
ಭತ್ತ (ಎಕ. ೩ ಚಳ್ಳಕೆ. ೨೧-೩೯; 1087); ಒಕ್ಕಲಲಿರ್ಬ್ಬಳ ಭತ್ತ ಹಡಿಕದ ಭಂಡಿಗಿರ್ಬಳ 
ಬೆಲ್ಲದ ಭಂಡಿಗೆ ವೀ ೨ ಮರನ ಬಂಡಿಗೆ ವೀ ೧ ಬಿದಿರ ಬಂಡಿಗೆ ವೀ ೧ (ಸೌಇಇ.?(-ಟ, 
೧೯೮-೧೬; 1123). [ಆ ಅಡುಕು ?] 

'ಹಡಿಕಟ್ಟು "ಪಡಿಗಟ್ಟು' ನೋ. 

ಹಡಿಕ್ಕಿ 'ಪಡುಕೆ' ನೋ. 

ಹಡಿಕ್ಕಿ "ಹಡಿಕ್ಕೆ' ನೋ. 

ಹಡಿಕು "ಪಡುಕೆ' ನೋ. 

ಹಡಿಕುನಾರು "ಪಡುಕೆನಾಜು' ನೋ. 

ಹಡಿಕ್ಕೆ "ಪಡುಕೆ' ನೋ. 

ಹಡಿಕ್ಕೆ, ಹಡಿಕ್ಕಿ (ನಾ). ಒಂದು ಬಗೆಯ ತೆರಿಗೆ: ಖಾಣವಾ ಚದ್ದಿಯ ಭಂಡಿ 
ಜಡೆದೆಟ್‌ ಕೋಟೆಯ ಹಡಿಕೆ ಕೊಟ್ಟಿಗೆಗೇತೆ (ಎಕ.೪, ಹಾಸನ. ೧೩೯-೧೦: 1200); ಗ್ರಾಮದವರು 
ಅರಮನೆಗೆ ಹಡಿಕೆ ಬಿಟ್ಟಾಗ ಪುರುಶೋತ್ತಮಭಟ್ಟರಿಗೂ ಅವರ ಸಂತಾನ ಪಾರಂಪರಿಯಕ್ಕೆ 
ನಡಸಿ ಬಾಹರು (ಕ ॥, ೫೮-೨೦; 1446); ಹಂಜಮಾನದವರು ನಂಮ ಅರಮನೆಗೆ ತೆಜುವ 
ಹಡಿಕೆಯ ಹೊಂನನೂ ತೆಜುವದು (ಸಾಇಇ.1-೬, ೪೫೯-೧೫; 1465), ಹಡಿಕ್ಕಿ: ಭತ್ತವಲ್ಲದ 
“ಹಡಿಕಿ ಹೊದಕೆ ಆಕರ (ಸೌಇಎ.೧೯೩೦, ಉಡುಪಿ. ೬೦೧-೧೮; 1339). [?] 

ಹಡಿಕೆಕಾಯ (ನಾ). ಹೊಲಸಿನಿಂದ ತುಂಬಿದ ದೇಹ; ಕೊಳೆಯಿಂದ ತುಂಬಿದ 
ಶರೀರ: ಒಡಕ ಮಡಿಕೆಯಂತೆ ಒಡೆದು ಹೋಗುವ ಹಡಿಕೆ[ಪಾಠಾಂ.ಕಿ]ಗಾಯವ ನೆಚ್ಚಿ 
ತಟತಟನೆ ತಾಗಿ ಮಠದ ಬೆಕ್ಕಾಗಿ ತಿಟ್ಟನೆ ತಿರುಗಿ (ಲಿಂಗವ. ಕ. ೬೧-೪೬). 

(ಹಡಿಕೆ, (ಎ ಪಡುಕೆ)4 ಕಾಯ) 

ಹಡಿಕೆಗೈನೆ (ನಾ). ಕ್ಷುದ್ರ ಹೆಂಗಸು; ದುಷ್ಟೆ: ಇಡಿದ ಹೊಲಸಿನ ನಾತದುಬ್ಬರದೆಡ 
ಬಲದ ತಿನಿಸುಗಳ. ಮಧೃದ ಹಡಿಕೆಗೈನೆಯ ಕಂಡು ಹೇಸುತ ಹನುಮ ಹೊಅವಂಟ 
(ತೊರರಾ. ೫-೨-೩೬). (ಹಡಿಕೆ, (ಆ ಪಡುಕೆ) 4 ಗೈನೆ (< ಕೈನೆ)) 

ಹಡಿಕೆದೇಹ (ನಾ). ಎ ಹಡಿಕೆಕಾಯ: ಜಡನು ನಾನಾಗಿನಿತುಕಾಲಂ ಹಡಿಕೆದೇಹ 
ದೊಳಿರ್ದು ಮೋಹಿಸಿ ಕೆಡುವ ಸುಖವನು ನಚ್ಚಿ ಕೆಟ್ಟೆನನಂತಭವದಲ್ಲಿ (ಫಣಿಚ. ೫-೮೫). 

[ಹಡಿಕೆ, (ಆ ಪಡುಕೆ) * ದೇಹ] . 

ಹಡಿಕೆದೊಳ್ತು (ನಾ). ಕೆಟ್ಟ ಸೇವಕಿ; ಕ್ಷುದ್ರದಾಸಿ: ಬಾವನ್ನಮಂ ಪೊರೆದು ರಂಜಿಸುವ 
ರಸಿಕನಿರದೋವೊ ಕಿಸುಕುಳವನೇಂ ಪೊರೆವನೇ ದಿವೃಕಾಂತಾವಿನುತಸುರಾತನುಭವಿ 
ಹಡಿಕೆದೊಳ್ತಿಂಗೆ ರಮಿಸುವನೆ (ಪದ್ಮರಾ. ೬-೧೬). 

[ಹಡಿಕೆ, (ಆ ಪಡುಕೆ) 4 ತೊಳ್ತು (ಆ ತೊಟ್ಟು) 

ಹಡಿಕೆನಾತ, ಹಡುಕುನಾತ (ನಾ). ಹೊಲಸುವಾಸನೆ; ಗಬ್ಬುನಾತ: 
ಮಡಿಯೊಳಗಿಟ್ಟರೂ ಹಡಿಕೆನಾತ ಹೋಗಲಿಲ್ಲ (ಗಾದೆ). ಹಡುಕುನಾತ: ಆಲ್ಲಿಯ 
ಹಡುಕುನಾತವನ್ನು ಸಹಿಸಲಾರದೆ ಧರ್ಮರಾಜನು . . . ಈ ಸ್ಥಳವಾವುದು ? ನನ್ನ 
ತಮ್ಮಂದಿರೆಲ್ಲಿದ್ದಾರೆ ? ಎಂದು ದೇವದೂತನನ್ನು ಕೇಳಿದನು (ವಚಭಾ. ೩೮೯). 

45 [ಹಡಿಕೆ, (ಆ ಪಡುಕೆ)4 ನಾತ] 
ಹಡಿಕೆನಾಖು 'ಪಡುಕೆನಾಜು' ನೋ. 


5 


10 


15 


I 
20 


30 


35 


40 


ಹಡಿಕೆವಾಯ್ದೇಕ್‌ 1 ೮೮೦೯ ಹಡ್ತು 


ಲು 


ಹಡಿಕೆವಾಯ್ದೆಆ್‌ (ನಾ). ಹೊಲಸು ನಾರುವ” ಬಾಯಿ: ಧ್ಯರ್ದೈವಪೂಜಕರ್‌ ಹಡುಗಾರುಕ್ಕೆ (ನಾ). ಬೀಳುನೆಲವನ್ನು ಉಳುವುದು; ಬಂಜರುಉಕ್ಕೆ ; ಬೀಳುಕ್ಕೆ : 
ಮಿಂಚುದಲೆ ಹೆಡಿಕೆವಾಯ್ತೆ ಈೆಯ ದುಃಕುಹಕಿಗಳ್‌ (ಏಕೋಪು. ೯-೩೭). ಯಾವ ಯಾವ ಹೊಲಗಳ ಹಡುಗಾರುಕ್ಕೆಯಾಯ್ಕೆಂದು ಕೇಳಿದೆ (ಚಿಂಗಾಳ್ವ. ೪೨೦). . 
(ಹಡಿಕೆ, (< ಪಡುಕೆ) 4 ಬಾಯ್ದೆಜೆ,] [ಆ ಹಡ್ಕು * ಆರ್ಕು(ಆ ಆರ್ಕ್‌) 4 ಉಕ್ಕೆ (ಆ ಉಟ್ಮೈ)| - 
ಹಡಿಗಣ್ಣು (ನಾ). ಕಣ್ಣಿನ ಒಂದು ಬಗೆಯ ರೋಗ; ಪಿಸುರುಗಣ್ಣು : ನೀರುಗಣ್ಣು | | ಹಡುಬೀಳಿಸು (ಕ್ರಿ ). ಸಸ್ಮ ಬೆಳೆಯದಂತೆ ಮಾಡು; ಬಂಜರಾಗಿಸು; 
ಚಾರುಗಣ್ಣು ಹುಳುಗಣ್ಣು ಹಡಿಗಣ್ಣು (ಶುಕಸ.೩೨೮). [« ಹಡಿಕೆ, 4 ಕಣ್ಣು (ಆ ಕಣ್‌)] |5| ಬೀಳುಮಾಡು: ನಮ್ಮ ಕೆಳಗಿನ ಗದ್ದೆಯನ್ನು ಹಾಗೆಯೇ ಹಡುಬೀಳಿಸುವ ಬದಲು 
ಹಡಿಗಿಬು "ಪಡಿಗಿಬು' ನೋ. ಎಳ್ಳನ್ನಾದರೂ ಬಿತ್ತಿದ್ದರೆ, ಒಂದೆರಡು ಬೇಳೆ ಎಣ್ಣೆಯಾದರೂ ಸಿಗುತ್ತಿತ್ತು (ಮರಮ. ೩೨). 
ಹಡಿತಾರ (ನಾ). ಒಂದು ಬಗೆಯ ಚಿಕ್ಕ ನಾಣ್ಮ: ತುಳುವ ಶಾಸನಗಳಲ್ಲಿ ಬರುವ [ಹಡುಬೀಳು (೬ ಪಡುಬೀಳು) 4 - ಇಸ್ಟು) 
ನಾಣ್ಮಗಳೂ ಅಳತೆಗಳೂ ಗದ್ಮಾಣ . . . ತಾರ, ಹಡಿತಾರ, ಹಾನೆ (ತುಳುನಾ.೨೭೧). 1 | | ಹಡುಬೀಳು "ಪಡುಬೀಳು' ನೋ. 
ಹಡಿದಳ (ನಾ). ಒಂದು ಅಳತೆಯ ಸಾಧನ (?) : ಕ್ರಮದಿಂದಂ ಸಟ್ಟುಗಜಳಮುಮಂ | | ಹಡುಭೂಮಿ "ಪಡುಭೂಮಿ' ನೋ. 


ಹಡಿದಳದಿ ಸಂಜೆ ಸೊಡರ್ಗೆಣ್ನೆಯುಮಂ . . . ದೇವರ್ಗ್ಗೆ ನಗರವೆಲ್ಲಂ ಬಿಟ್ಟರು |10| ಹಡುವಣ "ಪಡ್ಮು' ಪರಾ. 

(ರ. ೧೪-೪-೧೪೫; 1003). (? 3- ತಳ (= ತಲ) ಹಡುವಲ್‌ 'ಪಡ್ಕು' ಪರಾ. 
ಹಡಿದೆ 'ಪಡಿದೆಆೆ' ನೋ. ಹಡುವಲು ಪಡು.” ಪರಾ. 
ಹಡಿಮುಖ "ಪಡಿಮುಖ' ನೋ. ಹಡುವು (ನಾ). ಹೇಸಿಗೆ; ಮಲ: ಕೋಳಿಯ ತಂದು ಹಂಜರವ ಕೂಡಿ ಅಮೃತಾನ್ನವನಿಕ್ಕಿ 
ಹಡಿಮೈಲಿಗೆ (ನಾ). ಹೊಲಸುಮೈಲಿಗೆ: ನಾನು ಮಡೀಲಿದೀನಿ. ನಿನ್ನ ಸ್ಕೂಲಿನ ಹಡಿ ಸಲಹಿದಡೆ ಅದು ತಾನೆ ಮತ್ತೆ ತಿಂಬ ಹಡುವಿಂ (ಪಾಂ. ಕಿ] ಗೆ ಚಿತ್ತವನಿಕ್ಕುವದ ಮಾಣ್ಬುದೆ 

ಮೈಲಿಗೆ ಸೀರೆ ನನಗೆ ಹೊದೆಸಬೇಡ (ಕೀಲುಗೊಂ.೧೪). (ಹಡಿ (< ಹಡ್ಕು) + ಮೈಲಿಗೆ] |15 (ಬಸಹೆ. ೮೬): (ಗಣಭಾ.೨೬೪ ನೋ); ಕುಕ್ಕು(ರ್ಕು)ರಂಗೆ ಪಟ್ಟೆಮಂಚ ಸುಪ್ಪತ್ತಿಗೆ 

ಹಡಿಮೊಖ "ಪಡಿಮೊಗ' ನೋ. ೆ ಅಮೃತಾನ್ನವನಿಕ್ಕಿ ಸಲಹಿದಡೂ ಹಡುವಿಂಗೆ ಚಿತ್ತವನಿಕ್ಕುವುದೇ ದಿಟ (ಸರ್ವವ. ೩೫-೧೭೫); 
ಹಡಿಯದೆ “ಪಡಿಯದೆ' ನೋ. ಹಡುವ ಕಚ್ಚಿದ ಶ್ವಾನ ಒಡೆಯನ ಕುುಹ ಬಲ್ಲುದೆ (ಸಿದ್ದೇಷ. ೧೧೮). (ಹಡ್ಕು- - ವು! 
ಹಡಿಯರ "ಪಡಿಯಜ' ನೋ. ಸ ಹಡುಹ್ಮು (ನಾ). ಎ ಹಡುವು: ಭಕ್ತರು ಬಯಕೆಯನಿರಿಸಿದರೆ ಅದು ಸತ್ತ ನಾಯ 
ಹಡಿಯಅ "ಪಡಿಯಲ' ನೋ. ಮಾಂಸ ಎರಕ್ತರು ದ್ರವ್ಯವ ಮುಟ್ಟಿದಡೆ ಅದು ಕತ್ತೆಯ ಹಡುಹಿಂಗೆ ತಪ್ಪಿದರಂಬೆ 
ಹಡಿಯಾಅ "ಪಡಿಯಅಲ' ನೋ. 20| (ಸರ್ವವ ಇಲ. [ಹಡ್ಡು% -ಹ್ಮು(<-ಪ್ಲು)) 
ಹಡಿರೋಗ (ನಾ). ಕಟ್ಟ ರೋಗ: ಆ ಪಾಳಯಗಾರನ ಮಗಳಿಗೆ ಏಕೆ ಅಂತಹ | | ಹಡುಹ್ಮು (ನಾ). ಬಂಜರುಭೂಮಿ (?): ಪಡುವ ಪಳಿಯ ಹಡುಹು ಗಡಿ ಬಡಗಣ 
ಹಡಿಲು (ನಾ).೧. ಸಸ್ಮ ಬೆಳೆಯದ ಭೂಮಿ; ಬಂಜರು; ಬೀಳುನೆಲ: ಗರಗುಳಿ ಹಡ್ಕೆ "ಪಡೈೆ' ನೋ. 

ಈಂತಾಟುಯ ಹಡಿಲಿಂ ಮೂಡ ಆವೆಯ ಕುಂಟೆ (ಎಕ.೫1, ಗುಬ್ಬಿ. ೩೦-೬೮; 1331); | | ಹಡ್ಕೆ "ಪಡೆ ' ನೋ. 


ಹಡ "ಹಡು' ನೋ. 
ಹಡ್ಮೆ (ನಾ). ೧. (ಕರಾ) ಮಾತುಗಾರ; ವಾಚಾಳಿ: ಹೆಬ್ಬಾರರನ್ನು "ಹಡೆ, 
ಪಳ್ಳು' ಅನ್ನುತ್ತೀರಿ ನೀವು (ಸ್ಟಪ್ತಹೊ. ಇ೮). ೨. ಪೊಳ್ಳು; ವೃರ್ಥ. 


ಕಡೆಯುಡುಗಿ ಹಡಿಲಾಗಿ ಬಗೆ ಅಳಲ ಮಡಿಲಾಗಿ ತಳರುತಿದೆ ಮೃತ್ಯುವಿನ ತಡಿಗೆ. |25 
(ಭಾರಂಗ. ೬ ೬). ೨. (ಕರಾ) ಪಶುಗಳಿಂದ ಮೆಟ್ಟಿಸಲು ಹಾಕಿದ ಹುಲ್ಲುರಾಶಿ. 
` ಹಡಿಲುಬೀಳು ಎ ಸಸ್ಕ ಬೆಳೆಯದ ಭೂಮಿಯಾಗು; ಬಂಜರಾಗು; ಬೀಳಾಗು: 
ಮಂಜಣ್ಣ ಸತ್ತ. ಅದರಿಂದ ಗದ್ದೆ ಹಡಿಲು ಬೀಳುತ್ತದೆ (ಮುಗಿಯು. ೭೫); ಗದ್ದೆ ಈ ವರ್ಷವೂ ಹಡೆಪಟ್ಟಾಂಗ (ಕರಾ) = ಪೊಳ್ಳುಹರಟೆ: ಅಣ್ಣನನ್ನು ಬಾಯಿಬಿಟ್ಟು 
ಹಡಿಲುಬಿದ್ದರೆ ನಾಳೆ ಕೆಟ್ಟೇ ಹೋಗುತ್ತದೆ (ಔದಾಉ. ೩೬೪). ಕೇಳೋಣವಂದರೆ "ಈ ಹೆಂಗಸರಿಗೆ ಹಡೆಪಟ್ಟಾಂಗವೆಂದರೆ ಅಷ್ಟು ಪ್ರೀತಿ' ಎಂದು ಅಣ್ಣನು 
[<- ತುಳು. ಪಡಿಲ್‌, ಪಡೀಲ್‌, ಹಡೀಲ್‌) ಹೇಳುವುದಕ್ಕೆ ಹಿಂದೆಮುಂದಾಗನೆಂಬುದು ಖಂಡಿತ (ಮರಮ. ೬೯). (| 
ಹಡಿಲುಭೂಮಿ (ನಾ). ಸಸ್ಮ ಬೆಳೆಯದ ಭೂಮಿ; ಬಂಜರು; ಜಿ ಹಡೆಮಾತು "ಪಡವಾತು' ನೋ. 


ಸೊಪ್ಪಿನ ಹಳ್ಳಿಯಲ್ಲಿ ಮನೆಮಠಗಳು ಕಡಿಮೆ, ಹಡಿಲುಭೂಮಿಯೇ ಅಧಿಕ (ಸ್ಕಪ್ನಹೂ.೪). | | ಹಡೆಯಿಸು "ಪಡೆಯಿಸು' ನೋ. 


ಹಡಿರೋಗ? (ದೇಶಾಂಕ. ೭೭). ಆ ಹಡಿಕೆ 4 ರೋಗ] ` | | ಮಕ್ಕಿ (ಸೌಇಎ. ೧೯೩೨, ಉಡುಪಿ. ೨೫೨-೭;7). ಆ ಪಡವು?] 
| 


[ಹಡಿಲು 4 ಭೂಮಿ] ಹಡೆವಳ "ಪಡೆವಳ' ನೋ. 
ಹಡಿಸಲಿಸು 'ಪಡಿಸಲಿಸ್ಕು' ನೋ. ಹಡೆವಳಿತಿ "ಪಡವಳತಿ' ನೋ. 
ಹಡಿಹಾಅ "ಪಡಿಯಲ' ನೋ. 35, ಹಡೆಹರ್ದು (ನಾ). ಹೊಲಸು ತಿನ್ನುವ ಹದ್ದು: ಪರ್ದು ಚೆಂಬರ್ದುರುತರದ 
ಹಡು "ಪಡು' ನೋ. ಹಡೆಹರ್ದು ಪೆರುವರ್ದವರೊಳೊಪ್ಪಿದವು (ಸಾಳೃಭಾ ೫-೨೩). 
ಹಡ್ಮು "ಪಡ್ಕು' ನೋ. ` !ಹಡ್ಕೆ (ಆ ಹಡ್ಕು) 1 ಹರ್ದು (ಆ ಪರ್ದು)) 
ಹಡ್ಕು, ಹಡ್ಮಿ, ಹಡ್ಕೆ (ನಾ).೧.- ಹೊಲಸು; ಕೊಳೆ. ೨. ಮಲ; ಹೇಸಿಗೆ: ಹಡೆಹುಡುಗ (ನಾ). ಪ್ರಾಯದ ಹುಡುಗ; ಪಡ್ಡೆ: ಈ ಹಡೆಹುಡುಗ ಕೈಯಲ್ಲಿರುವ 
'ಹಡುವು' 'ಹಡುಹು' ಪರಾ. ಹಡ್ಮಿ : ೧. "ಹಡಿಮೈಲಿಗೆ' ಪರಾ. ಹಡ್ಕೆ: ದುಡ್ಡನ್ನೆಲ್ಲ. ಕಳೆದುಕೊಂಡರೆ ಏನು ಗತಿ? (ಸಂಸ್ಕಾರ. ೧೨೪). 
೨. "ಹಡೆಹರ್ದು' ಪರಾ... ಬೆದೆ: ಹಸುವಿಗೆ ಹಡೆ ಬಂದಿದೆ (ರೂ). ೪. ಕೆಟ್ಟ | [ಹಡ್ಕೆ (< ಪಡ್ಡೆ) *- ಹುಡುಗ) 


ಚಾಳಿಗೆ ಬಿದ್ದವನು: ಶಾಮಭಟ್ಟನೆ, ಪಾಪ ಒಳ್ಳೆಯವ, ಆದರೆ ಹಡೆ ನೋಡಿ ಖರ್ಚು | | ಹಡ್ಡಲಗೆ "ಪಡಲಗೆ' ನೋ. 
ಕಳೆದು ಉಳಿದ ಹಣವನ್ನು.ಸೂಳೆಯ ಮೇಲೆ ಸುರಿಯುತ್ತಾನೆ (ಪ್ರಶ್ನ. ೧೪೭). [ಇ ಪಡುಕೆ| | ಹಡ್ಡಲಿಗೆ "ಪಡಲಗೆ' ನೋ: 


ಹಡುಕು - "ಪಡುಕೆ' ನೋ. ಹಡ್ಡು (ಕ್ರಿ). (ಉಕ) ತೋಡು; ಬಗೆ; ಅಗೆ: ಹಡ್ಡುತ್ತಲುಗುರಿನಿಂದಡಿಯಿಟ್ಟು 
ಹಡುಕುನಾತ "ಹಡಿಕೆನಾತ' ನೋ. ಮುಂದಕ್ಕೆ ಗುಡ್ಡ ದೊಳಗರಬಾವಿಯೆಲ್ಲಿ _ರ್ಪುದೆಂದನುತೆ ಕುಂಟುತ್ತೆ ಬರುತಿರ್ದನು 
ಹಡುಕುಳಿ 'ಪಡುಕುಳಿ' ನೋ. 45 (ದುರಪು. ೨೪ ೧೨); ಒಬ್ಬನು ಅಲ್ಲಿಯೇ ಹತ್ತಿರ ನೆಲ ಹಡ್ಡುತ್ತಿದ್ದನು (ಅನ್ನ. ೨೦೮). 


ಹಡುಕೆ "ಪಡುಕೆ' ನೋ. [ಆ ಪರಡು | 


ಹಡ್ಬು ೮೮೧೦ ಹಣಿ 


ಆಡ 


ಹಡ್ಲು (ನಾ). (ಆಲಂ) ಹಾಳು; ನಾಶ. ಹಣಬೆ "ಆಳಂಬೆ' ನೋ. 
ಹಡ್ಡುಮಾಡು ಎ ನಾಶಮಾಡು; ಹಾಳುಮಾಡು: ಬಿಟ್ಟಿ ಸಂಪಾದನೆ ಇರುವಾಗ | | ಹಣಮ "ಹಣುವ' ನೋ. 
ಕೊಡದೆ ಏನು ಮಾಡಿಯಾನು? ನೀನು ಅದಕ್ಕೆ ನಮ್ಮ ಮನೆ ಬದುಕು ಹಡ್ಡುಮಾಡಿ | | ಹಣಮಂತ "ಹಣುಮಂತ' ನೋ. 


ಬಿಟ್ಟೆಯಲ್ಲ ! (ಸುವಸಂ. ೮೦). (£ ಹಡ್ಡು) ಹಣಮಟೆಂಕಿ (ನಾ). ಹನುಮಂತನ ಚಿತ್ರವಿರುವ ಒಂದು ಬಗೆಯ ಚಿನ್ನದ 
ಹಡ್ಡೆ "ಪಡ್ಡೆ' ನೋ. 5| ನಾಣ್ಯ: ಚಿನ್ನದ ನಾಣ್ಕಗಳು:-- ರಾಮಟೆಂಕೀ ಮೊಹರು . , . ಹಣಮಟೆಂಕಿ ರೂ. ೧೮, 
ಹಣ, "ಪಣ್ಮ್‌' ನೋ. |, ಪದ್ಮಟೆಂಕೆ ರೂ. ೧೮ (ಕಭಾಗೆ.೨೮೦). “ರಾಮಟೆಂಕಿ' ಪರಾ. 
ಹಣ್ಮ್‌ "ಪಣ್ಮ್‌' ನೋ. li [ಹಣಮ (ಆ ಹಣುವ) + ಟೆಂಕಿ (ಆ ಟಂಕ್ಕಿ)] 
ಹಣ "ಪಣವ್ರು' ನೋ. ಹಣಮಣಿಹ (ನಾ). ದುಡ್ಡಿನ ಕೆಲಸ; ಹಣದ ಕಾರ್ಯ: ತುಳುವಮನ್ನೆಯರ 
ಹಣಕಾಸು (ನಾ). (ರಾಜ್ಯದ ಅಥವಾ ಒಬ್ಬ ವ್ಯಕ್ತಿಯ) ದ್ರವರೂಪದ ಮದಮಂ ಮುರಿದು ಸ್ವಾಧೀನಂಗೆಯ್ದು ಕರಮಂ ಕೊಂಡು ಹಣಪುಣಿಹಮಂ ತೆತ್ತು 
ವರಮಾನ, - ಆದಾಯ: ಹಣಿಗೆ ಹಾರೈಸಿಕೊಂಡು ತಿರುಪತಿಗೋಹದ ಕಂಡು |10, ನಡೆವಂತು ಕಟ್ಟಳೆಯಂ ರಚಿಸಿ (ಕಳನ್ಯ. ೨-೬೨). [ಹಣ (ಆ ಪಣವ್ರು) + ಮಣಿಹ;] 
ಹಣಕಾಸು ಕೊಂಡು ಬಂದು (ಪುರಂದ. ೨-೬೬-೭). ಹಣಮುಟ್ಟು (ಕ್ರಿ). ದುಡ್ಡು ತೆಗೆದುಕೊಳ್ಳು; ಹಣ ಅಗತ್ಯವಾಗು: ಯಲೆ 
ಹಣಕಾಸು ಅಧಿಕಾರಿ ಎ ರಾಜ್ಕದ ದ್ರವ್ಯರೂಪವರಮಾನಕ್ಕೆ ಸಂಬಂಧಿಸಿದ ಕಾಯಿ ಮೇಲೋಗರ ಹುಲುಗಂಧ ಮೊದಲಾದ ಹಣಮುಟ್ಟದ ಸೋಪಸ್ಕರ ಏನು 
ಇಲಾಖೆಯ ಅಧಿಕಾರಿ: ನೀವು ಹಣಕಾಸು ಅಧಿಕಾರಿಗಳೊಂದಿಗೆ ಈ ವಿಷಯವನ್ನು ತರಿಸಿಕೊಟ್ಟು ರಥೋತ್ಸವವನ್ನು ಸಂಭ್ರಮವಾಗಿ ಆಗುಮಾಡಿಸುವುದು (ಮೈಆರಿ. ೧೯೨೮, 
ಚರ್ಚಿಸಿ (ರೂಢಿ). (ಹಣ( ಪಣವ) 4 ಕಾಸ್ಕು! ೪೬-೬; 1711). (ಹಣ (4 ಪಣವ್ರು) * ಮುಟ್ಟು] 
ಹಣಕು "ಹಣಿಕು' ನೋ. 151 ಹಣರುಣ (ನಾ). (ಸಂಬಳ ಮುಂತಾದ ರೂಪದಲ್ಲಿ ಪಡೆಯುವ) ಹಣದ 
ಹಣಗಟ್ಟು (ಕ್ರಿ ). (ಕರಾ) ಮರಗಟ್ಟು; ಜಡವಾಗು: ಮಲಗಿಕೊಳ್ಳುವಾಗ ಹಂಗು: ಕಯ್ದುಗಾಅರು ನೀಗಿದರು ನಿಜಪತಿಯ ಹಣರು(ಪಾಕಾಂ. ರಿ]ಣವ(ಕುವ್ಕಾಳ. 
ಶರೀರವೆಲ್ಲ ಹಣಗಟ್ಟುತ್ತದೆ (ಮರಮ. Me ೧೯-೧೦). [ಹಣ(< ಪಣವು) 3- ರುಣ] 
ಹಣ (1p <- ತುಳು. ಪಣ ಇ ನಿಷ್ಕ್ರಿಯತೆ; ಜಡತ್ವ) 5 ಕಟ್ಟು] ಹಣವಂತ (ನಾ). ದುಡ್ಡಿರುವವನು; ಧನಿಕ: ಎದ್ಕಾವಂತ,. ಜೊತೆಗೆ ಹಣವಂತ 
ಹಣಗಾತಿ (ನಾ). ದುಡ್ಡಿರುವವಳು; ಐಶ್ವರ್ಯವಂತೆ: (8). (ಸುವಸಂ. ೧೪). (ಹಣ (ಆ ಪಣವ್ರು) 1 - ವಂತ] 
[ಹಣ( ಪಣವ್ರ,) 4 - ಕಾತ್ಮಿ] 20, ಹಣವಡ "“ಹಣವಡ್ಡ' ನೋ. 
ಹಣಗಾರ (ನಾ). ದುಡ್ಡಿರುವವನು; ಐಶ್ವರ್ಯವಂತ; ಧನಿಕ: ಪುಷ್ಪಸೇನನೆಂಬ | | ಹಣವಡ್ಡ, ಹಣವಡ (ನಾ). ಒಂದು ಹಣ ಮತ್ತು ಒಂದು ಅಡ್ಡ; ಏಳು 
ಹಣಗಾರನಾದ ಮತ್ತೊಬ್ಬ ಬ್ರಾಹ್ಮಣನಿಗೆ ವಿವಿಲಶನೆಂಬ ಮಗನಿದ್ದನು (ನೀತಿಚಂ. ಆಣೆಗಳು: ಹಸುವಿಗೆ ಹಾಗ ಎತ್ತಿಗೆ ಹಣವಡ್ಡ ಕಜುವಿಗೆ ಮೂಲು ಹಣ (ತುಜುಗಾ.೩); 
೫ ೨೪); ಮಣಿಯಗಾರನ ಹಂಗು ಹಣಗಾರನಿಗೂ ಬೇಕು (ಗಾದೆ). ಹಾದಿಯ ಜಗಳವನ್ನು ಹಣವಡ್ಡಕ್ಕೆ ಕೊಂಡು ತನಗೂ ತನ್ನ ಯಜಮಾನರಿಗೂ 
(ಹಣ(< ಪಣವು) * - ಗಾರ(< - ಕಾಜ) . ಹಂಚಿಬಿಡುತ್ತಿದ್ದಳು (ಡುಸಾರ.೩). ಹಣವಡ: ಅಡಬಜೌಯಲು ಹಣವಡ ಬಿನುಗಿನ ಅಡ 
ಹಣಚ್ಮೆ (ನಾ). ಮುತ್ತೈದೆ; ಸುಮಂಗಲಿ: "ಹಣಚಿಬಟ್ಟು' ಪರಾ. 25| ಮುಲ್‌ಡೆಯ ಹಾಗ (ಎಕ. x ದಾವಣ.೪-೩೯; 1143). [ಹಣ (ಆ ಪಣವು)4 ಅಡ್ಡ; 
[ಆ ಅಣಚಿ। ಹಣವಡ್ಡತೂಕ (ನಾ). ಏಳು ಆಣೆಗಳ ತೂಕ : ಇಂಗು ಹಣವಡ್ಡತೂಕ, ಸೈಂಧವ 
Wi (ನಾ). ಒಂದು ಬಗೆಯ ಮರ: ಆ ಹುಣಿಚಿಯ ಮರ ಹಣಚಿಯ ಮರವಾಗಿ ನಾಲ್ಕು ಹಣವಡ್ಡ ತೂಕ . . . ಉಳ್ಳಿ ನಲ್ವತ್ತು ಹಣವಡ್ಡತೂಕ, ಈ ಪ್ರಕಾರದಲ್ಲಿ ಇಂಗು 
ತಾ ಕಣಚಿ ಹೋದುದ ಕಂಡೆ (ಸಿದ್ರವ. 5. ೨೩೩-೭೬೨). "ಹನಿಚೆ' ಪರಾ. [11 ಮೊದಲಾದ ನಾಲ್ಕು ಔಷಧವು ಕೂಡಿ ಆರುವರಾಹ ತೂಕವ ಕೊಡಿಸಲು ಗುಲ್ಮ, 
ಹಣಚಿಬಟ್ಟು (ನಾ). ಮುತ್ತೆ ಕ್ರೈದೆತನದ ಸೂಚಕವಾಗಿ ಚುಚ್ಚಿಸಿಕೊಳ್ಳುವ ಉದಾವರ್ತ ಉದರಶೂಲೆಗಳು ಪರಿಹರವಹವು (ವೈದ್ಮಸಾ. 1೩೧೬). 
ಹಚ್ಚೆಯ ಬೊಟ್ಟು ,- ಗುರುತು: ಹಣಚಿಬಟ್ಟಿನ ಮ್ಯಾಲ ಹರಿದಾಡು ಕುಂಕುಮ [30 [ಹಣವಡ್ಡ 4 ತೂಕ) 
(ಗರತಿ. ೭೭); ಹಣಚಿಬಟ್ಟಿನ ಕೈಯ ಒತ್ತಿ ಹಿಡಿಯಲುಬ್ಮಾಡ (ಕನ್ನಜಾ. ೧೨೦). ಹಣವು "ಪಣವ್ರು' ನೋ. 

(ಹಣಚಿ, 4 ಬಟ್ಟು) ಹಣಾಹಣಿ, ಹಾಣಾಹಣಿ, ಹಾಣಾಹಾಣಿ (ನಾ).೧. ಒಬ್ಬನು ತನ್ನ ಹಣೆಯಿಂದ 
ಹಣಚು "ಪಳಂಚು' ನೋ. ಇನ್ನೊಬ್ಬನ ಹಣೆಗೆ ಹೊಡೆದು ಮಾಡುವ ಯುದ್ಧ : ದೆಕ್ಟಾದೆಕ್ಸಿ (ಹಾಣಾಹಾಣಿ) 
ಹಣಜೆ (ನಾ). ಒಂದು ಬಗೆಯ ಹುಲ್ಲು; ಇಕ್ಕುಳಿಕೆ: "“ಇಕ್ಕುಳಿಕೆ ಹಣಜೆಯಕ್ಕು'' ಹಣಾಹಣಿ . . . ಇವು ತತ್ಸಮಂಗಳ್‌ (ಶಮದ. ೧೮೫ ಪ್ರಯೋ); ರಾಯ ಶ್ರೀ ತಾಳಪತ್ರಮಂ 

(ಮಂಗರಾ. ೩೩-೮). (ದೇ. ॥ ತಮಿ. ಆಣಿಚ್ಚೈ; ತುಳು. ಪಣಜ] 35| ಕೈಕೊಂಡು ಹಣಾಹಣಿ ಕೇಶಾಕೇಶಿ ಮೋಡಾಮೋಡಿಯುದ್ದಮಂ ಮಾಡುತ್ತ ಗಂಧರ್ವನ 
ಹಣತಿ "ಪಣಿತೆ' ನೋ. ಶಿಖೆಯಂ ಪಿಡಿದು ನೆಲಕ್ಕೆ ಮೆಟ್ಟಿ ನಿಲ್ಲಲಾಗಿ (ಬತ್ತೀಪ ೬೭). ೨. ದೊಡ್ಡ ಜಗಳ: 
ಹಣತಿಸೊಡರು "ಪಣತೆಸೊಡರ್‌' ನೋ. ಬೆಳಗೆದ್ದರೆ ಅತ್ತೆಗೂ ಸೊಸೆಗೂ ಹಣಾಹಣಿ ಜಗಳ (ಮಾಮರಾ. ೧೩೨). ಹಾಣಾಹಣಿ: 
ಹಣತೂಕ (ನಾ). ಚಿನ್ನದ ಒಂದು ತೂಕ; ೨೧೩ ದ್ರಮ್ಮದ ತೂಕ: (8ಸಂಗ್ಲಾ.೧೭೨). ೧. ಕುದುರೆಗಳಾ ಮೋಹರದೊಳಗುಣ್‌ಯುರುಳ್ಹುದನೀಕ್ಷಿಸುತಿನಿವಿರಿದುಂ ಕೋಪ . 

[ಹಣ(< ಪಣವು) * ತೂಕ] ದಿನದಟು ಮಿಗಲ್ಕೇಜುವ ಹಾಣಾಹಣಿಯಿಂದ ನಿಮಿರ್ಚಿದರು (ಜಯಃ. ೬-೩೭); ಕಣ್ಣಾಣದೆ 

ಹಣತ್ಮೆ 'ಪಣಿತೆ' ನೋ. 40| ತಮ್ಮೊಳು ತಾವು ಹಾಣಾಹಣಿಯೊಳು ತಿವಿದಾಡುವುದ ಜಗತ್ತಾಣ ನಿರೀಕ್ಷಣೆಗೆಯ್ದ 
ಹಣತ್ಮೆ (ನಾ). (ಬಾಳೆಯ )ಚಿಪ್ಪು: ಒಂದು ತಾಮ್ರದ ಹರಿವಾಣದಲ್ಲಿ ಎರಡು (ಮೋಹತ. ೪೦-೪೨). ಹಾಣಾಹಾಣಿ: ೧. ಹೂಣಿಗರು ಹುರಿಬಲಿದು ಹಾಣಾಹಾಣಿಯಲಿ 
ಹಣತೆ ಗಾಳಿಬಾಳೆಹಣ್ಣುಗಳನ್ನಿರಿಸಿದ (ಚಿಗುಕ. ೯೬): ಒಂದು ಹಣತೆ ಬಾಳೆಹಣ್ಣು ಬಂದಿತು | ಹೊಯ್ತಾಡಿದರು (ಕುವ್ಕಾಭೀ. ೮-೧); ತರದಿ ದಂಡಾದಂಡಿ ಕೂಡೆ . . . ಕೇಶಾಕೇಶಿ ಪಿರಿದು 

(ಮುಗಿಯು. ೧೮೫). "ಹಣಿಗೆ' ಪರಾ. (?] | ಹಾಣಾಹಾಣಿಯ ಹೆಲ್ಲಾಹೆಲ್ಲಿ ಯುದ್ರಮಾದುದು (ಸಾಳ್ವಭಾ. ೧೫-೧೪). [< ಪ್ರಣೆ 


ಹಣಬಿರಿ (ನಾ). ಎತ್ತುಗಳಲ್ಲಿ ಒಂದು ಬಗೆ: ಎತ್ತುಗಳಲ್ಲಿ ಸೋರಟಿ, ಮೂಡಲು, ಹಣಿ, "ಪಣ್ಮಿ' ನೋ. 
ಕುಂಡಲವಾಡಿ, ಜವಾರಿ, ಧಣಗರೀ, ಖಲಾರೀ, ಹಣಬಿರಿ, ಚಿಲ್ಲರಿಯೆಂಬ ಎಂಬ ೮ 145 ಹಣಿ. (ಕ್ರಿ). ೧. ಹೊಡೆ; ಬಡಿ: ಚಿನ್ನದ ಗಿಂಡೀಲಿ ನೀರ ತಂದಿಟ್ಟರೆ ಕಣ್ಣುಕಾಣದೆ ನಾ 
ಜಾತಿಗಳುಂಟು (ಕಭಾಗೋಟು). 1%) ಹಣಿದೆ!ಪಾಠಾ. ಠೊಣದೆ] ಪಂಢರಿರಾಯ (ಪುರಂದ. ೧-೬೫-೪); ಹೋರಾಟದಲ್ಲಿ ಹಗೆಯನ್ನು 


ಹಣ್ಮಿ 


ಹಣಿದು ಹಣ್ಣಿಗಿಳಿಸಿದರೆ ಮಾತ್ರ ಬಂಕೆಯನೀತನು ಹಿಂದಿರುಗಿ ಬಂದು ಸಿಂಹಾಸನ 
ಕೈೇರುವನು (ವೀರಬಂ.೬೬). ೨. (ಹಪ್ಪಳ ಮೊದಲಾದುವುಗಳನ್ನು) ಲಟ್ಟಿಸು; 
ಒತ್ತಿ ಅಗಲಮಾಡು: ಮೂರನೆಯ ಮನೆಯಲ್ಲಿ ಹಪ್ಪಳ ಹಣಿಯುವುದಕ್ಕೆ . . . 
ಹೋದುದೂ ಉಂಟು («ಸಂನ್ಕಾಸಿ. ೨೮). ೩. ಕುಡುಗೋಲು, ಕತ್ತಿ, ಕಬ್ಬಿಣ 
ಮೊದಲಾದುವುಗಳನ್ನು (ಹರಿತಗೊಳಿಸಲು) ತಟ್ಟು ,- ಬಡಿ: ಇಮ್ಮಡಿ 
ಶಕ್ತಿಯಿಂದ ಕತ್ತಿರನ್ನಿ ಹಣಿದರೆ ಅದು ನಾಲ್ಕುಮಡಿ ಪದಾರ್ಥವನ್ನು ಕಡಿಯುತ್ತದೆ 
(ಮುಂಬಯಿ. ೫-೧೮7); ಕಬ್ಬಿಣ ಕಾಸುವೆ ಅಡಿಗಲ್ಲ ಮೇಲಿರಿಸುವೆ ಥಣಥಣ ಹಣಿಯುವೆ 
(ಕಪಪು. ೨-೫೭); ಒದುಕಿನಡಿಗಲ್ಲಿನಲಿ ನೂರುನೋವಿನ ಭ್ರೂಣ ತಾಳ- ಕುಡ-ಕುಳಗಳನು 
ಹಣಿದು ಕುಡಿಸಿದೆ ನೀರು (ನಲಮು.೬೦-೮). ೪. ಕತ್ತರಿಸು; ತುಂಡರಿಸು: ಹಣಿದ 
ಮೂಗಿನ ಹಣಿದ ತುಟಿಗಳ ಜುಣುಗುಗಿವಿಗಳ ಜುರಿತ ಹುಣ್ಣಿನ ಕೊಟೆದ ಕದಪುಗಳ 
. : - ರಕ್ಕಸಿ ಬಂದಳು (ತೊರರಾ.೩-೭-೧೧೨). ೫. ಮುರಿ; ತುಂಡುಮಾಡು : ಹಣೆಗೆ 
ಮಟ್ಟಿಯ ಬಡಿದು ದರ್ಭೆಯ ಹಣಿದು ಬೆರಳಲಿ ಸೆಕ್ಸಿ ಧೋತ್ರದ ದಣಿಬವನು ನಿಟ್‌ವಿಡಿದು 
ಮಹಳದ ಮನೆಯ ಚೌಕದಲಿ ಮಣೆಗೆ ಮಂಡಿಸಿ ಕುಳ್ಳಿತುಂಬೌತಣದ ವಿದೃವ ಬಲ್ಲಿರಿ 
(ಕುವ್ಮಾಎ ೭-೧೨). ೬. ಜಜ್ಜು; ಹಿಂಡು: ಬಳ್ಳಿ ತುಜುಚಿಯ ಬೇರ ಒಳ್ಳಿತಾಗಿಯೆ ಹಣಿದು 
ಬೆಳ್ಳಿಯ ರಸದಿ ಬೆರೆಯಲೆ ಹೇಮ ತಾ ಬಳ್ಳದಲಿ ಬಕ್ಕು (ಸರ್ವಜ್ಞ. ೧೯೭೪). ಪಿ. 
ಹೋರಾಡು; ಪ್ರತಿಭಟಿಸು: ಹಣಿದ ದಿಕ್ಬಾಲಕರ ಪ್ರಮಥರ ಕುಣಿಹವನು ಕುಂದಿಸುವೆ 
ತಾಗುವೆ (ಅಂಬಿಕಾ. ೩೯-೮). ಆ. ನಾಶಗೊಳಿಸು; ಇಲ್ಲವಾಗಿಸು: ರಣದೊಳಿನಿಬರ 
ನೊಬ್ಬನೇ ನೆಜ್‌ ಹಣಿದನೆಂದಮರಾಳಿ . . . ಹೊಗಳಿತು (ಕುವ್ಮಾವಿ. ಓರಿಇ. ೯-೯೪); 
ಸುರರಾಯನಸುರರ ಹಣಿದನು (ನಿಭಾಗ. ೬-೮-೧); ಬಲುಮೆ ಮೋಸಗಳನು ಹಣಿಯೆ 
ಕಲಹಗೈದೆ ರಾಜ (ಅಮತಂ. ೨೮-೧೫). ೯. ಇಲ್ಲವಾಗು; ನಾಶವಾಗು: ಬೆಳೆದ ಕತ್ತಲೆ 
ಮುತ್ತು ಹಣಿತುದೋ ಕುಮುದಿನಿಯ ಕೆಳೆಯ ಬಹಡಮಳಸಂಧ್ಯಾವನಿತೆ ಭುವನಮಂ 
ಮಳಯಜದಿ ಧವಳಿಸಿದಳೋ . . . ಎಂದೆಂಬ ಸಂದೇಹಕೊಳಗಾಗಿ ಚೌಪಟಂಬರಿದು 
ಪಸರಿಸಿತು ಬೆಳುದಿಂಗಳು (ಹಚಕಾ. ೩-೮೪): [ಆ ಪಣಿಿ) 

ಹಣ್ಮಿ 'ಪಣ್ಮೆ' ನೋ. 

ಹಣಿಕಿಕ್ಕು (ಕ್ರಿ). ಇಣುಕಿ ನೋಡು; ಮರೆಯಲ್ಲಿ ನಿಂತು ನೋಡು: ಮನಸ್ಸಿನಲ್ಲಿ 
ಎಂತಹದೋ ಸಂಶಯ ಮೆಲ್ಲನೆ ಹಣಿಕಿಕ್ಕಹತ್ತಿತ್ತು (ಮೂರುದಾ.60); ಮನೆಯ ಗೋಡೆಯ 
ಮಧ್ಯದಿಂದ ಮೆಲ್ಲನೆ ಒಂದು ಮುಖ ಹಣಿಕಿಕ್ಕುವುದು (ನಡೆದಾ. 1,೩೧೩). 

(ಹಣಿಕು, 4 ಇಕ್ಕು) 

ಹಣಿಕಿಸು (ಕ್ರಿ). ತಗ್ಗಿಸು; ಬಗ್ಗಿಸು: ಮರ್ಮಾಹತನಾದ ಆ ಮಾಣಿ ಮತ್ತೆ ಅಲ್ಲಿ 
ನಿಲ್ಲದಾದ ಹಾಗೆ ತಲೆ ಹಣಿಕಿಸಿ ಕಣ್ಣೀರು ಸುರಿಸುತ್ತಲೇ . . . ದುಃಖವನ್ನು ಕೋಡಿಯಾಗಿ 
ಹರಿಬಿಟ್ಟ (ಹೂಸಕ್ತಿ. ೩೨). [ಹಣಿಕ್ಕು (ಆ ಪಣುಂಕು) 4 - ಇಸ್ಸು) 

ಹಣಿಕ್ಕು, ಹಣಕು (ಕ್ರಿ). ಇಣಿಕಿ ನೋಡು; ಮರೆಯಲ್ಲಿ ನಿಂತು ನೋಡು: ಕಣಕ 
ಕುಟ್ಟೋ ಅಲ್ಲಿಗೆ ಹೋಗಿ ಹಣಿಕಿ ಇಣಿಕಿ ನೋಡುವಿರಿ (ಪುರಂದ. ೨-೯೦-೧); ಹಣಿಕುವುದು 
ಇಲ್ಲಿ ಬಿರುಬಿರುಕಿನಲ್ಲಿ ಕಣ್ಣೆಳೆಯುವಂಥ ಸುಗ್ಗಿ (ಸೂರ್ಯಪಾ. ೫೭-೨); ಕುಮಾರವ್ಯಾಸನ 
ಶೈಲಿಯ ಅನುಕರಣವು ಕನಕದಾಸರ ಕೃತಿಗಳಲ್ಲಿ ಹಣಿಕುತ್ತದೆ (ತವನಿ. ೧೫೫); 
ಸ್ವಲ್ಪಹೊತ್ತಿನ ನಂತರ ನಾಗ ಹಣಿಕಿದ (ನಡದಾ. ॥ ೧೦೨೭). ಹಣತು: ಬೆಚ್ಚನಾ ಮನೆಯಾ 
ಹೊಚ್ಚಲದೊಳಗೆ ನಿಂತರು ಭಟ್ಟರು ಹಣಕುತ ಹೊರಗೆ (ಗರಿ. ೪೫-೬); ಕತ್ತನ್ನು ಮೇಲಕ್ಕೆ 
ಹಣಕಿ ಹಣಕಿ ದಣಿದರು (ಆಳಾ. ಉ). 

ಹಣಿಕಿ ನೋಡು ಎ ಇಣಿಕಿ ನೋಡು; ಮರೆಯಲ್ಲಿ ನಿಂತು ನೋಡು: ಕೆಲವರು 

ಕಿಟಕಿಯ ಹೊರಗೆ ಹಣಿಕಿ ನೋಡುತ್ತಿದ್ದರು (ಸಾಹೇಬ್‌. ೫). ಹಣಿಕೆ ಹಾಕು, ಹಣಕಿ ಹಾಕು 
= ಹಣಿಕಿ ನೋಡು: ಕಿಡಿಕಿಯಲ್ಲಿ ಹಣಿಕಿ ಹಾಕಿದೆ (ಮೇದಿಮ. ೧೬); ರಾತ್ರೆಯಲ್ಲಿ ಆಗಸದ 
ತುಂಬೆಲ್ಲಾ ತಾರೆಗಳು ಹಣಕಿ ಹಾಕಿದಾಗ ಹಡಗಿನ ಜನಕ್ಕೆ ಯಾವುದೋ ಶಾಂತಿ ಸಿಗುತ್ತಿತ್ತು 
(ದಕ್ಷಿನ. ೧). "ಇಣಿಕು' ಪರಾ. 

ಹಣಿಕ್ಕು "ಪಣುಂಕು' ನೋ. 

ಹಣಿಗು "ಪಣುಂಕು' ನೋ. 

ಹಣಿಗೆ "ಪಣಿಗೆ' ನೋ. 


೮೮೧೧ 


ಕ್‌ 


0 


20 


25 


35 


40 


45 


ಹಣೆಚಾಚು 


ಹಣಿತ (ನಾ). ಹೊಡೆತ; ಪೆಟ್ಟು: ಗುಣವ ರೂಢಿಸಿದರೆ ಸಮಷ್ಟಿಯ ಹಣಿತದಲಿ 


ಮುರಿದಿದಿರನಗಲಕೆ ಕುಣಿವ ಚೌಪಟಬೊಮ್ಮಗಜವಿದನಣಿವರಾರೆಂದ (ಕುವ್ಕಾಸ. ೯-೧೫). 
(ಹಣಿ * - ತೃ) 


ಹಣಿತೆ "ಪಣಿತೆ' ನೋ. 

ಹಣಿದ, "ಪಣಿದ,' ನೋ. 

ಹಣಿದ್ಧ "ಪಂತ,' ನೋ. 

ಹಣಿದ್ಮ (ನಾ). ೧. ಕೆಚ್ಚಿನ ಹಾಲಿನಿಂದ ಮಾಡಿದ ಪದಾರ್ಥ; ಕಾಕಂಬಿ: 


““ಫಾಣಿತಮೆಂಬುದು ಹಣಿದಂ'' (ಷಲಾಯು. ೫೪-೧೬೯). ೨. (ಕಾವಲಿಯಲ್ಲಿ ಬೇಯಿಸಿ 
ತಯಾರಿಸುವ) ಒಂದು ಬಗೆಯ ತಿಂಡಿ: "'ತುಪ್ಪದೂಳ್‌ ತಾಳಿಸಿದುದೈದೆ 
ಭಕ್ತೃಮೆನಿಕ್ಕು ಹಪ್ಪಳಾದಿಗಳ್‌ ದಗ್ನಮಕ್ಕು ಕಾವಲಿಯಲಹವೈದೆ ಹಣಿದಮಕ್ಕುಂ'' 
(ಮಂಗರಾ. ೩೪-೩). [ಆ ಸಂ.ಘಾಣಿತ] 


ಹಣಿದಂಬೊಯ್‌ "ಪಣಿದಂಬೊಯ್‌]' ನೋ. 
ಹಣಿವರಡು (ಕ್ರಿ). (ಕಾಲಿನ ಗೊರಸಿನಿಂದ) ಬೆದಕು: ಹಣಿವ।ಪಾತಾಂ.ದ] 


ರಡುತ್ತಮುದ್ದರಿಸಿ ಬಿದ್ದಣಸುಂಗಳ ಬಂಗಿ ಕೋಲ್ಲಳಿಂದಣೆದಣಿಯಿಂ ನೆಲಂ ಬಿರಿವಿನಂ 
ಕೆಲದೀಡಿಅ್‌ಯುತ್ತಲತ್ತಲಿತ್ತಣ ಬಸವಂಗೋಡೆ ಪೊಣರಲ್‌ ತೊಣೆಯಿಲ್ಲದೆ 
ಮತ್ತಮೆಲ್ಲಿಯುಂ ಮಣಿಯದೆ ಮುಂದೆ ನಿಂದ ವೃಪಬೇಂದ್ರನನಿಂದುನಿಭಾಸ್ಕೆ ನೋಡಿದಳ್‌? 


(ಸೂಕ್ತಿಸು. ೭-೩೭). (ಹಣಿ, “+ ಪರಡು]) 


ಹಣಿಸು "ಪನಿಸು' ನೋ. 


ಹಣ್ಣು "ಪಣ್ಮ್‌' ನೋ. 


ಹಣ್ಮು "ಪಣ್ಮ್‌' ನೋ. 
ಹಣುಂಗು 
ಹಣುಗು "ಪಣುಂಕು' ನೋ. 

ಹಣುಗುದಲೆ (ನಾ). ಕುಸಿದ ತಲೆ: ಅಲ್ಲಿಗಲ್ಲಿಗೆ ತಜುಬಿ ಕಾದುವ ಕಲ್ಲು 


“ಪಣುಂಕು' ನೋ. 


ಮರದಣ್ಣಗಳನಗಲಕೆ ಕೊಲ್ಲುಗೊಲೆಯಲಿ ಕೊಂದು ಕೊಡಹಿದರುಸುರ ಹಸರಗಳ 
ಹಲ್ಲುಗಿರುಕಿನ ಹಣುಗು(ಪಾಳಾಂ. ಹುಣುಬು]ದಲೆಗಳ ತಲ್ಲಣದ ತಳಮೇಲುಗಳ 
ಕೈಗಲ್ಲಗಳ ಹರಿಸೇನೆ ಸೈಗೆಡೆದಿರ್ದುದು (ತೊರರಾ. ೬-೩೭-೧೫). 

[ಹಣುಗು( ಆ ಪಣುಂಕು) *- ತಲೆ; 


ಹಣುಮಂತ, ಹಣಮಂತ (ನಾ). ಆಂಜನೇಯ: ಹಣುಮಂತರಾಯ ಹಗ್ಗ 


ತಿನ್ನುವಾಗ ಪೂಜಾರಿ ಶಾವಿಗೆ ಬೇಡಿದ (ಗಾದೆ). ಹಣಮಂತ : ಹಣಮಗೊಲ್ಲರು 
ಹಣಮಂತನ ಪೂಜಾರಿಗಳು (ಕಭಾಗೆ. ೧೩). [ಆ ಹನುಮಂತ) 


ಹಣುವ, ಹಣಮ (ನಾ). ೧. ಆಂಜನೇಯ;ಹನುಮಂತ. ೨. (ಆಲಂ) ಬಂಟ; 


ಸೇವಕ: ಅರಿಮಚ್ಚಳಿಕ ಗಜಕಂಠೀರವ ಆಹವಮಲ್ಲದೇವನ ಹಣುವಂ (ಎ8.೪11ಶಿಕಾರಿ. 
೧೫೧-೧: 1048). "ಅಣುವ' ಪರಾ. ಹಣಮ: ೧. "ಹಣಮಟೆಂಕಿ' ಪರಾ. 


[ಆ ಸಂ. ಹನುಮನ್‌) 
ಹಣುಹಗಿನು "ಪಣ್ಮ್‌' ಪರಾ. 
ಹಣ್ಣೆ "ಪಣೆ' ನೋ. 
ಹಣ್ಣೆ 'ಪಣ್ಮೆ' ನೋ. 
ಹಣೆ "ಪಣ್ಮೆ' ನೋ. 


ಹಣೆಕಟ್ಟು "ಪಣೆಗಟ್ಟು' ನೋ. 

ಹಣೆಗಣ್ಣ "ಪಣೆಗಣ್ಣ' ನೋ. 

ಹಣೆಗಣ್ಣು "ಪಣೆಗಣ್‌' ನೋ. 

ಹಣೆಗಿಚ್ಚು "ಪಣೆಗಿಚ್ಚು' ನೋ. 

ಹಣೆಗುತ್ತಿ (ನಾ). ಏತ ಹಾಕಲು ಭೂಮಿಯಲ್ಲಿ ನೆಡುವ ಮರ; ಏತದ ಮರ: 
ಆ ಬಯಲಲ್ಲಿಯ ಒಂದು ಬಾವಿಗೆ ಒಂದು ಹಣೆಗುತ್ತಿಯನ್ನು ತಂದು ನೆಡಬೇಕಾದ ಪ್ರಸಂಗ 
ಬಂತು (ಮಾಮಗು. ೯). (ಹಣ್ಮೆ(< ಪಣ್ಮೆ) * ಕುತ್ತಿ] 

ಹಣೆಚಾಚು (ಕ್ರಿ). ನಮಸ್ಕರಿಸು: ಭೃತ್ಮನ ಕಾವುದೆಂದರ್ಜುನನು ಹಣೆಚಾಚಿದನು 


ಹಣೆಪಟ್ಟಿ 


೮೮೧೨ 


ಹರಿಪದಕೆ (ಕುವ್ಮಾಉು.೧-೪೪); ಅಲಘುಮತಿ ಹಣೆಚಾಚಿದಳು ಹರಿಯಂಪ್ರಿಕಮಲದಲಿ |" 


(ನಿಭಾಗ. ೩-೧೨-೫). [ಹಣೆ (ಆ ಪಣೆ) 1 ಚಾಚು) 

ಹಣೆಪಟ್ಟಿ (ನಾ). ನೊಸಲಿಗೆ ಕಟ್ಟುವ ಅಲಂಕಾರದ ಪಟ್ಟಿ; ಹಣೆಯ ಪಟ್ಟಿ: 
ನೊಳಂಬರ ಮೂರ್ತಿಶಿಲ್ಪದಷ್ಟೇ ಸುಂದರವಾದವು ಈ ನಂದಿವಿಗ್ರಹಗಳು ಇವುಗಳಿಗೆ 
ಘಂಟಾಹಾರ, ಗೆಜ್ಜೆಯ ಹಾರ, ಸರಪಳಿ, ಹಣೆಪಟ್ಟಿ . . .. ಇರುತ್ತವೆ (ನೊಳಂಬ. ೧೧೨). 

(ಹಣೆ, (ಆ ಪಣೆ) * ಪಟ್ಟಿ] 

ಹಣೆಬಟ್ಟು (ನಾ). ೧. ಬೈತಲೆಗೆ ಇಟ್ಟುಕೊಳ್ಳುವ ಆಭರಣ; ಬೈತಲೆಬೊಟ್ಟು: 
ಆರಳೆಲೆಯು ಹಣೆಬಟ್ಟು ಸರದ ಗುಂಡಿನ ಕೊಪ್ಪು ಪರಿಪರಿಯ ವಜ್ವದ್ದೊನ್ನೋಲೆಗಳು 
(ಜಗತ. ೭೧). ೨. ಹಣೆಯಲ್ಲಿ ಇಟ್ಟುಕೊಳ್ಳುವ ಕುಂಕುಮದ ಬೊಟ್ಟು ,- 
ತಿಲಕ: ಹಣೆಬಟ್ಟು ದೊಡ್ಡದಾಗಿ ಇಟ್ಟುಕೊಂಡರೆ ನಿನಗೆ ಒಪ್ಪುತ್ತದೆ (ರೂಢಿ). 

(ಹಣೆ,( ಪಣ್ಣೆ)4- ಬಟ್ಟು) 

ಹಣೆಬರಹ, ಹಣೆಬರೆಹ (ನಾ).೧. ವಿಧಿಲಿಖಿತ; ನಿಯತಿ; ವಿಧಿ: ""ಅದು 
ನಿಮ್ಮ ಹಣೆಬರಹ. ಮತ್ತೇನೂ ಹೇಳಲಾರ''. ಎಂದವಳು ಮಾರ್ನುಡಿದಳು (ಪುನರು. ೨೫೫); 
""ನಾನೇನು ಕರ್ಮ ಮಾಡಿದ್ದೆ?'' ಎಂದು ತನ್ನ ಹಣೆಬರಹವನ್ನು ನಿಂದಿಸಿದಳು (ಮಗಮುಂ. 
೧೦೦); ಯಾರ ಹಣೆಬರಹ ಹೇಗಿದೆಯೆಂಬುದು ಯಾರಿಗೆ ಗೊತ್ತು (ಚಂದ್ರತಾ. ೨೫). 
೨. (ಆಲಂ) ದುಸ್ಥಿತಿ; ಶೋಚನೀಯಸ್ಸಿತಿ: ಇಂಥ ಹೊಲಸು ವಾತಾವರಣದಲ್ಲಿ 
ಇದೇ ಹಣೆಬರಹವೆಂದು ಕಾಣುತ್ತದೆ (ಬದುಜ.೨೧೭). ೩. ತಲೆಬರಹ; ಶಿರೋನಾಮೆ: 
ಹಲಗೆಯ ಹಣೆಬರಹವೇ ಬದಲಾಗಿ ""ಗಾಂಧೀರಜಕಸೇವಾ'' ಆಗಿ ನೇತಾಡುತ್ತಿದ್ದಿತು 
(ಹುಚ್ಚುಹು. ೨೩). ಹಣೆಬರೆಹ: ೨. ಈ ಜನರ ಹಣೆಬರೆಹನೆ ಇದು. ಖೂನಿ ಮಾಡೋದು 
` (ನಡದಾ. 1,೩೨೨). (ಹಣೆ (ಆ ಪಣ) * ಬರಹ (< ಬರೆಪ)) 

ಹಣೆಬರೆಹ 'ಹಣೆಬರಹ' ನೋ. 

ಹಣೆಯಕ್ಕಿ 'ಪಣೆಯಕ್ಕಿ' ನೋ. 

ಹಣೆಯಿಕ್ಕು "ಪಣೆಯಿಕ್ಕು' ನೋ. 

ಹಣೆಯೊಂದು (ಕ್ರಿ). (ನಮಸ್ಕರಿಸುವಾಗ) ಹಣೆಯು ಕಾಲುಗಳಿಗೆ ತಾಕು,- 
ಮುಟ್ಟು: ಕಂದನಂ ತಾನೆತ್ತಿಕೊಂಡೈತಂದವರ ಚರಣಾಂಬುಜಕೆ ಹಣೆಯೊಂ।[ಪಾಠಾಂ. 
ವೊಂ1ದೆ ಹೊಡವಡಿಸಲೈೆ ಕರುಣಾರಸವೊಸರುತಿರಲು (ಬಸಪು. ೪೮-೩೦); ಆ ಬಸವನಾ 
ಗುರುವಿನ ಚರಣಸರಸಿಜಯುಗಕೆ ಹಣೆಯೊಂದೆ ವಂದಿಸುತ (ಬಸಪು. ೬೧-೬೦). 

[ಹಣೆ (ಆ ಪಣೆ) 3- ಒಂದು ' 

ಹಣೆಹಗ್ಗ (ನಾ). ಎತ್ತುಗಳನ್ನು ಅಂಕೆಯಲ್ಲಿಡಲು ಉಪಯೋಗಿಸುವ 
ಹಗ್ಗ: (8. (ಹಣೆ (ಆ ಪಣ) * ಹಗ್ಗ (ಆ ಪಗ್ಗ)) 

ಹಣೆಹಚ್ಚು (ಕ್ರಿ). ನ ಹಣೆಯೊಂದು: ಬಾದಷಹರು ರಮೇಶನ ಪಾದಗಳಿಗೆ ಹಣೆ 
ಹಚ್ಚಿದರು (ಹಾಡುಹು. ೬೫). (ಹಣೆ,(< ಪಣೆ,) 4 ಹಚ್ಚು (ಆ ಪಚ್ಚು) 

ಹಣ್ಣೆಂಡ "ಪಣ್ಣೆಂಡ' ನೋ. 

ಹಣ್ಣೊನೆ "ಪಣ್ಣೊಲೆ' ನೋ. 

ಹಣ್ಣೊಳ್‌ "ಪಣ್ಗೊಳ್‌' ನೋ. 

ಹಣ್ಣೊಳಿಸು "ಪಣ್ಣೊ ಳಿಸು' ನೋ. 

ಹಣ್ಣಡಕೆ "ಪಣ್ಣಡಕೆ' ನೋ. 

ಹಣ್ಣಡಿಕೆ "ಪಣ್ಣಡಕೆ' ನೋ. 

ಹಣ್ಣಲು (ನಾ). ಒಂದು ಬಗೆಯ ಮಾನು: ಕೊಟ್‌ವ ಸೀಗುಡಿ ಗೆಂಡೆ ಕುಚ್ಚು 
ಹಣ್ಣಲು ಬಸಿಗ ಗಿಟ್‌ಲು ಬಂಗಡೆ ಹಾವು . . . ಪರಿಪರಿಯ ಮಾನ್ನಳಂ ಗುದಿಗೆಯ್ದರು 
ಪಚಕಾ. ೫-೪೫). 17) 

ಹಣ್ಣಖವೆ (ನಾ). ಹಳೆಯದಾಗಿರುವ ಬಟ್ಟೆ; ಜೀರ್ಣವಾದ ವಸ್ತ್ರ: ತನ್ನವನೊಬ್ಬ 
ನುಟ್ಟ ಹಣ್ಣಲುವೆ ಸೀರೆಯನೀಸಿಕೊಂಡು ನಾಲ್ಕಾಗಿ ಸೀಳಿ . . . ಅವಿಚಾರದಿಂ ನೀಡೆ 
(ಹಚಕಾ. ೮-೫೦). [ಹಣ್ಣು (ಆ ಪಣ್ಮ್‌) 1 ಅಣುವೆ| 

ಹಣ್ಣಿಸ್ಕು 'ಪಣ್ಣಿಸು' ನೋ. 

ಹಣ್ಣಿಸ್ಮು "ಪಣ್ಣಿಸ್ಕು' ನೋ. 


15 
20 
2s 
30 
35 
40 


45 


ಹತ 


ಹಣ್ಣು "ಪಣ್ಣು' ನೋ. 

ಹಣ್ಣು "ಪಣ್ಮ್‌' ನೋ. 

ಹಣ್ಣು "ಪಣ್ಮ್‌ ನೋ. 

ಹಣ್ಣು? ಗಣ್ಣು (ನಾ). ಕಣ್ಣಿ; ನ ಒಂದು ಬಗೆಯ ರೋಗ: ಪಿತ್ತರೋಹಿಣಿ ೧ ಭಾಗ 
ಇವಂ ಹಾಲಿಗಿಲಿರಸದಲ್ಲಿ ಮರ್ದಿಸಿ ಹಿಪ್ಪಲಿಯ ಹಾಗೆ ಗುಳಿಗೆಯಂ ಮಾಡಿ. 
ನಿಂಬೇರಸದಲ್ಲಿಯಾಗಲೀ ನೀರಲ್ಲಾಗಲೀ ತೇದು ಕಣ್ಣಿಗಿಕ್ಕಲು ಕಾಚು, ಪಟಲ,. 
ಹಣ್ಣುಗಣ್ಣು, ನೀರುಸುರಿಯುತ್ತಿರುವುದು ಮಾಣುವುವು (ವಿವೈವಿ.೫೬). 

(ಹಣ್ಣು (ಆ ಪಣ್‌)? 4 ಕಣ್ಣು (ಆ ಕಣ್‌)) 

ಹಣ್ಣುಗರಡಿ (ನಾ). ವಯಸ್ಸಾದ ಕರಡಿ; ಮುದಿಕರಡಿ : ರಣವದೇತಕೆ ಹಣ್ಣುಗರಡಿಗೆ 
(ಕೌಶಿರಾ. ೨೬-೨೫). (ಹಣ್ಣು (ಆ ಪಣ್‌) *- ಕರಡಿ] 

ಹಣ್ಣುಗಾಯ (ನಾ). ಕೀವು ತುಂಬಿಕೊಂಡು ಮೆತ್ತಗಾಗಿರುವ ಗಾಯ: 
ಹಣ್ಣುಗಾಯ ಒಡೆದು ನೋವು ಕಡಮೆಯಾಯಿತು (ರೂಢಿ). 

[ಹಣ್ಣು (ಆ ಪಣ್ಣ್‌)4# ಗಾಯ] 

ಹಣ್ಣುಗಾಯಿ "ಪಣ್ಣಾಯ್‌' ನೋ. 

ಹಣ್ಣುಗೆಣಸು (ನಾ). ಚನ್ನಾಗಿ ಬಲಿತ ಗೆಣಸು; ಪಕ್ವವಾದ ಗೆಣಸು: ಹಾಲುಜೇನಂ 
ಕೂಡೆ ಕುಡಿದೆಮ್ಮ ಜಗಳವಂ ಮುಳುಗಿಸುವ. ಹಣ್ಣುಗೆಣಸಂ ತಿಂದು ತೇಗಿಸುವ 
(ಹಬ್ಬರ.೪೬-೨೨೦).. (ಹಣ್ಣು (ಆ ಪಣ್ಮ್‌) *- ಗೆಣಸು (< ಗೆಲಸು)] 

ಹಣ್ಣುಗೊಳಿಸು "ಪಣ್ಣೊಳಿಸು' ನೋ. 

ಹಣ್ಣುನನ್ನೆ (ನಾ). ಒಂದು ಬಗೆಯ ಸಸ: (ಮ್ಮಗ.೬೪-೧೩೦೫). (7 

ಹಣ್ಣುಮುದುಕ (ನಾ). ತುಂಬ ವಯಸ್ಸಾದ ವ್ಯಕ್ತಿ; ಅತಿವೃದ್ಧ: ಆ ಹಣ್ಣು 
ಮುದುಕರಿಗೆ ಕಣ್ಣುಕಾಣುವುದಿಲ್ಲ (ರೂಢಿ). (ಹಣ್ಣು (ಆ ಪಣ್‌) 4 ಮುದುಕ) 

ಹಣ್ಣುಮುದುಕಿ (ನಾ). ಬಹಳ ವಯಸ್ಸಾದ ಹೆಂಗಸು; ಅತಿವೃದ್ದೆ: ನಾಯ್‌ 
ಸರಕೆಂದೊಡಿತ್ತ ಬಾ ಜಾಣಯೆಂಬಾ ಹಣ್ಣುಮುದುಕಿ ಸೂಳೆಯರೆಸೆದರು 
(ಚಬಪು. ೧೦-೬೬). (ಹಣ್ಣು. (ಆ ಪಣ್‌) 4 ಮುದುಕಿ) 

ಹಣ್ಣುವ (ನಾ). ಸಿದ್ಧಗೊಳಿಸುವಿಕೆ; ಸಜ್ಜು; ಅಣಿ: "“ಕಲ್ಪನೆ ಸಜ್ಜನೆ ಎಂದೊಡೆ 
ಆನೆಯ ಹಲ್ಲಣಿಸುವುದು, ಹಣ್ಣುವಮೆಂದೂ ಎಂಬರು'' (ನಾಚಿರಾ. ಕಿ). [ಆ ಪಣ್‌! 

ಹಣ್ಣುವರಿ (ಕ್ರಿ). ಹಣ್ಣಾಗು; ಪಕ್ಟವಾಗು; ಕಳಿ: ಆ ಕಾಯಿಗಳು ಪಾಡಿಗೆ ಬಂದು 
ಕೆಲಕೆಲವು ಹಣ್ಣುವರಿದು ಸೊಂಪಾಗಿ ತೋರುತ್ತಿದ್ದವು (ಮುಂಬಯಿ. ೩-೩೭). 

[ಹಣ್ಣು ( ಪಣ್‌) 4 ಪರ್ಮಿ) 

ಹಣ್ಣುವಾಳೆ (ನಾ). ಪಕ್ಪಕ್ಕೆ ಬಂದ ಬಾಳೆ; ಹಣ್ಣಿಗೆ ಬಂದ ಬಾಳೆ: ಹಣ್ಣುವಾಳೆಯ 
ಕಾಯ ಸುಟ್ಟು ನಾರಂ ತೆಗೆದು ಸಣ್ಣ ಗದುಗದ ತೋರವಂ ಮಾಡಿ ಮತ್ತವಂ ಬಣ್ಣಸರದಂತೆ 
ಸರಗೆಯ್ದು . . . ಸಿತಮೋಚಫಲವೆಸರಿಡುವುದು (ಸೂಪಶಾ. ೪-೮೩). 

(ಹಣ್ಣು(< ಪಣ್ಮ್‌)4 ಬಾಳೆ, (ಆ ಬಾಟ್‌)] 

ಹಣ್ಣುಸಂಪಗೆ (ನಾ). ಒಂದು ಬಗೆಯ ಸಂಪಗೆಮರ: ಆಟುರಕ, ಹಣ್ಣುಸಂಪಗೆ 
(ಮೈಔಗಿ ೩೭-೭೩ರ). [ಹಣ್ಣು (< ಪಣ್‌) + ಸಂಪಗೆ) 

ಹಣ್ಣುಹಂಪಲು "“ಪಣ್ಮ್‌' ಪರಾ. 

ಹಣ್ಣೆ (ನಾ). ಒಂದು ಬಗೆಯ ಔಷಧೀಸಸ್ಮ: 

"ಅಣ್ಣೈ' ಪರಾ. 


““ಸಿರಿಕನ್ನೆ ಮಧುಮೂಲಿಯೆನೆ 

ಹಣ್ಣೆ'' (ಮಂಗರಾ.೪೫-೪೮). (ದೇ. 8 ತಮಿ. ಪಣ್ಣೆ! 

ಹಣ್ಣೆಲೆ "ಪಣ್ಣೆಲೆ' ನೋ. 

ಹಣ್ಣೆನೆ 'ಪಣ್ಣೆನೆ' ನೋ. 

ಹತ (ಗು).೧. ಕೊಂದ; ಸಂಹರಿಸಿದ. ೨. ಹೊಡೆದ; ಗಾಯಗೊಳಿಸಿದ. 
೩. ನೋಯಿಸಿದ; ಬಾಧೆಗೊಳಗುಮಾಡಿದ. ೪. ನಾಶವಾದ; ಭಂಗವಾದ : 
ಹತಭುಜಗರ್ವಮಾಗೆ ದೆಸೆಗೆಟ್ಟನಿರುದ್ಧತಳಪ್ರಹಾರದಿಂ . . . ಗತವಿಷವಾಗಿ ನಾಗಕುಲ 
ಮುತ್ಕಟಭೀತಿಯಿನೋಡುವಂತೆವೋಲ್‌: (ಜಗಎ. ೧೭-೧೨೯). (ನಾ). ೫. ಕೊಲ್ಲುವಿಕೆ; 
ಸಂಹಾರ; ನಾಶ. ೬. ಕೊಲ್ಲಲ್ಪಟ್ಟಿವನು; ಸಂಹರಿಸಲ್ಪಟ್ಟವನು: ಹರನಿಂದೆ 
ಹತನಾದ ಕಂತು (ಮೋಹತ.೫-೨). [ಸಂ.] 


ಹತಕ - ಆ೮೧೩ ಹತೋಟಿ 


ಹತಕ (ನಾ). ಕೆಟ್ಟವನು; ನೀಚ: ““ಹತಕಂ ಕೆಟ್ಟವಂ'' (ಮಂಗರಾ.೭೧-೧೮); ಇತ್ತ ಹತಮದನ (ನಾ). ಕಾಮನನ್ನು ನಾಶಮಾಡಿದವನು; ಶಿವ: ಈ ಹೋದನೆ ಮುಳುಗಿ 


ವಸಂತನಿತ್ತ ಮಲಯಾನಿಲನಿತ್ತ ಮಧುವ್ರತಾಳಿ ಮತ್ತಿತ್ತ ಮದೋತ್ಯ ಕೋಕಿಲ ಬಹಳ ಸಂಸಾರದೊಳಂ ನೀ ಹರಿದು ಬಂದು ತೆಗೆಯಯ್ಕಾ ಹತಮದನಾ ಪ್ರಸನ್ನಶಂಕರ 
ಕದಂಬಕವೆಯ್ದೆ ವಿಜೃಂಭಿಸಿತ್ತು ತಾನಿತ್ತಲಡರ್ದು ಚಂದ್ರಹತಕಂ ತಲೆದೋಟ್‌ದನೋವೋ ಲಿಂಗಾ: (ಶಂಕಕಂ. ೬೦). [ಸಂ.] 
ಕೆಟ್ಟೆಂ (ಕಾದಂಪೂ. ೮6೨): ತಾಯತ್ತ ಮರೆಯಾಗಲಿಂದುಹತಕನು ಇತ್ತ ಉದಿಸಿದನು ಮದಿಸಿ | | ಹತಮನ (ನಾ). ಕುಂದಿದ ಚಿತ್ತ; ಮುರಿದ ಮನಸ್ಸು: ಒರೆದಪೆನೇನಂ 
(ಸದಾ. 1 ೪೬೧). (ಸಂ.) $|  ಹತಮನಮುರೆ ತಾಂ ಪಂಬಲಿಸಿ ಮರುಗಲಿಳ್ತತ್ತೀಗಳ್‌ (ಶಾಕುಂತ. ೮೩-೧೩೮). [ಸಂ.) 
ಹತಕಂತುಕ (ನಾ). ಹೊಡೆದ ಚಂಡು; ಎಸೆದ ಸೆಂಡು: ಮಾಜಿ ಹತಕಂತುಕದವೊಲು | | ಹತವಿತತಕೋಳಾಹಳಂ (ಅ). ಪೆಟ್ಟುಗಳಿಂದ ಜರರ್ಭರಿತಗೊಳಿಸಿ; 
ಪುಟವೇಖುತಿದೆ ವಿಕ್ರಮ ಚಡಾಳಿಸಿ ಬೀಜುತಿದೆ ಭುಜ ಭಾರಿಯಂಕವ (ಕುವ್ಮಾಅ. ೬-೨೫). | ಕೋಲಾಹಲವನ್ನುಂಟುಮಾಡಿ : ಗಜಪತಿಯುಂ ಮುಗಿಲ ಧ್ವನಿಯ ಮೆಲ್ಲಂಭೀರಮಪ್ಪ 
(ಹತ 4 ಕಂತುಕ| ರ್ಜನೆಯನೊಡೆಯದುಂ ಬಂದು ಪಡೆಯೆಲ್ಲಮಂ ಹತವಿತತಕೋಳಾಹಳಮೆಲ್‌ದು 
ಹತಕಲ್ಮಷ (ನಾ). ಕಳಂಕರಹಿತನಾದವನು; ಕಲ್ಮಷರಹಿತ: ಈ ಪರಮೇಶ್ವರಂ ಕೊಲ್ಬುದುಂ (ವಡ್ಡಾರಾ. ೩೫-೯); ಸಾರ್ವಭೌಮನೆಂಬ ಪಟ್ಟವರ್ಧನಗಜಂ ಸೊರ್ಕಿ ಮಸಗಿ 
ತ್ರಿಜಗದೀಶ್ವರನೀ ಹತಕಲ್ಮಷಂಗೆ ಮಾತಾಪಿತೃಭಾವಮೆಂದು ನಿಮಗಾದುದು |10| ಕಟ್ಟುಗಳೆಲ್ಲಮಂ ಪಟ್‌ದು ಹತವಿತತಕೋಳಾಹಳಮೆಟೆದು ಪೊಟಲೆಲ್ಲಮಂ ಕೊಲ್ಬುದಂ 
(ಶಾಂತಿಪು. ೧೦-೭೫). (ಸಂ. (ವಡ್ಹಾರಾ. ೭೩-೧೦). [ಸಂ. ಹತವಿತತಕೋಲಾಹಲಂ। 


ಹತದೇಹ (ನಾ). ಏಟು ಬಿದ್ದ ದೇಹ,- ಶರೀರ: ಹತದೇಹ ಹತಭುಜದ್ವಯ | | ಹತಾರ "ಹತ್ಕಾರು' ನೋ. 
ಹತೋರು ಹತಜೀವ ಹತಕಿರೀಟಂ ಹತಹೃತೃತಿಕಾರ್ಯಮೆಂಬುದುಂಟೇ ಗತಿಯಂ | | ಹತಾಶ (ನಾ). ಆಸೆಯು ನಾಶವಾದವನು; ನಿರಾಶೆಗೊಂಡವನು: ಸುಬ್ಬು 
ಸಾಧಿಸುವುದಲ್ತೆ ತಾಂ ಪ್ರತಿಕಾರಂ (ಗದಾಯು. ೯-೨೬). [ಸಂ.1 | ಹತಾಶನಾಗಿ ಹೋಗಿ ಮಲಗಿದನು (ನಿರಾತ. ೩೬); ರಾಜರೆಲ್ಲರೂ ಹತಾಶರಾಗಿ . . . 
ಹತಪ್ರತಿಜ್ಞ (ನಾ). ಶಪಥ ಕೈಗೂಡದವನು; ಪ್ರತಿಜ್ಞೆ ಭಂಗವಾದವನು: |5| ಹಿಂದಿರುಗಿದರು (ಆರ್ಯಕೀ. ೫). [ಸಂ.1 


ಆತ್ಮೀಯವಿದ್ಕಾಗರ್ವಪರ್ವತಮವರ ವಚೋವಜ್ರನಿರ್ಫಾತದಿಂ ನುಚ್ಚುನುಟ್‌ಿಯಾಗಿ | | ಹತಾಶತೆ (ನಾ). ಆಸೆ ನಾಶವಾದುದು; ಆಶಾಭಂಗ: ಪದಿನಾಲ್ಕು ಬರಿಸಮಾಶಂಕೆಯ 


ಪೋದೊಡೆ ಹತಪ್ರತಿಜ್ಞರುಂ ಗಳಿತಗರ್ವರುಮಾಗಿ (ಆದಿಪು ೩-೭೫ ವ). ಸಂ.) ನಿರೀಕ್ಷಣೆಯ ಭೀತಿ ಖಿನ್ನತೆ ಹತಾಶತೆಗಳ್ಳೆವುರಿ ನಡುವೆ ತಪಮಿರ್ದುಂ (ಶ್ರೀರ್‌ಮಾ. 

ಹತಪ್ರಭ (ನಾ). ಕಾಂತಿಯನ್ನು ಕಳೆದುಕೊಂಡವನು; ಕಳಾಹೀನ : ಕೋದಂಡಂ ೯೯-೫೭೯), [ಹತಾಶ * - ತೈ) 
ಕಡಿಕಂಡಮಾಗೆ ಪಟ್‌ಪಡೆ ಪೊಡರ್ಪು ಹೇಮಪ್ರಭಂ ಹತಪ್ರಭನಾದಂ (ಪಂರಾಮಾ.೩-೬೦). ಹತಾಶೆ (ನಾ). ಆಸೆಯ ನಾಶ; ಆಶಾಭಂಗ: ಕುಳಿತನ್‌ ಹತಾಶೆಯ ಮಂಕುಬಡಿದಂತೆ 
(ಸಂ.) /20| («ಶ್ರೀರಾಮು. ೨೬೩-೧೩): ಶಾಲಬ್ಬೆಗೆ ಒಮ್ಮೆ ಹತಾಶೆಯೆನ್ನಿಸಿದರೂ . . . ಸಮಾಧಾನ 


ಹತಬಲ (ನಾ).೧. ಶಕ್ತಿಗುಂದಿದುದು: ಅವನ ಶಕ್ತಿವಿಶೇಷಗಳೆಲ್ಲ ಇದರಲ್ಲಿ | ಬಾರದಿಲ್ಲ (ಹೂಸಕ್ತಿ. ೪). (ಸಂ. ಹತಾಶಾ। 
ತನಿಗೊಂಡು ಮೇಳಗೊಂಡಿವೆ, ಮತೀಯ ಅಭಿನಿವೇಶಗಳೆಲ್ಲ ಸೌಂದರ್ಯಪ್ರಜ್ಞೆಯ | ಹತಾಹತಿ (ನಾ). ೧. ಏಟಿನ ಮೇಲೆ ಏಟು; ಹೊಡೆತದ ಮೇಲೆ ಹೊಡೆತ: 


ಮುಂದೆ ಹತಬಲವಾಗಿವೆ (ಕಸಾಚ. ೧೮೩). ೨. ಶಕ್ತಿಗುಂದಿರುವವನು; ಬಲವನ್ನು ಎರಡು ಚೂಣಿಗಳ ಕಾಹುರದ ಕಲಿಗಳೆಡೆವರಿಸಿ ಹೊಯ್ದಾಡಿದರ್‌ ಬಾಹುನಖಮುಷ್ಟಿ 

ಕಳೆದುಕೊಂಡವನು: ಜೈನರು . . . ಧಾರ್ಮಿಕರಂಗದಲ್ಲಿ ಹತಬಲರಾಗಿದ್ದರು ಕೇಶಾಕೇಶಿ ಮಲ್ಲಯುದ್ವದ ಹತಾಹತಿಗಳಿಂದೆ (ಜೈಮಿಭಾ. ೨೭-೬). ೨. ನಾಶ; ಅಳಿವು: 

(ಸಾಹಿಸ, ೧೩೬). ೩. ಇಂದ್ರ: ಹತಬಲವಾಸಮಾದುದಮರಾವತಿಯ್ಕೆಲಬಿಲಪ್ರಭಾವ |25| ಆಂಗ್ಲೇಯ ಸಿಪಾಯಿಗಳು ಹತಾಹತಿಯಾದರು (ರಾರಾಣಿ. ೩೯೭). [ಸಂ.] 

ಸಂಗತಿಗೆಡೆಯಾಯ್ತು (ವೃಪವಿ. ೪-೩೨). (ಸಂ.) ಹತಿ (ನಾ).೧. ಹೊಡೆಯುವಿಕೆ. ೨. ಸಂಹಾರ. ೩. ನಾಶಪಡಿಸುವಿಕೆ. 
ಹತಬುದ್ಧ (ನಾ). ಬುದ್ಧಿಯನ್ನು ಕಳೆದುಕೊಂಡ ವ್ಯಕ್ತಿ: ಭವಾನೀಚರಣನು ೪. ಪೆಟ್ಟು; ಹೊಡೆತ: ಗಾಳಿಗೊಡ್ಡಿದ ಮುಗಿಲ್ಲೆಣೆಯಾದುದು ಕೂಡೆಯೊಕ್ಕಿದಂತಾದುದು 

ಕಾಲೀಪದನ ಅವಸ್ತೆ ನೋಡಿ ಹತಬುದ್ಧನಾಗಿ ಹೋದನು (ಇಪ್ಪಕ. ೩೮೯); ತೀರ | . ರಾಮಬಾಣಹತಿಯಿಂದಿದಿರಾದ ವಿರೋಧಿಸಾಧನಂ (ಪಂರಾಮಾ. ೪-೬೭): ಪಡಿಬಲವನು 

ಹತಬುದ್ದಳಾದ ಕುವರಿಯಂ ನೀವು ಕೈನೀಡಿ ಕಾಯಬೇಕು (ಕೃಷ್ಣಾಕು. ೬-೨೨). ಕೊಂದು ಕಾದಿದರೊಮ್ಮೆ ಶರಶರದ ಹತಿಗಳಿಂ (ಜೈಮಿಭಾ.೧೨-೪೮). (ಸಂ.] 

[ಆ ಸಂ. ಹತಬುದ್ಧಿ) 30| ಹತಿಗೆಯ್‌ (ಕ್ರಿ). ಏಟು ಕೊಡು; ಪೆಟ್ಟು ಹಾಕು; ಹೊಡೆ: ಪಶುವಂ ತಾಂ 

ಹತಭಾಗಿನಿ (ನಾ). ಅದೃಷ್ಟವನ್ನು ಕಳೆದುಕೊಂಡವಳು; ಬಾಗ್ಮಹೀನೆ: ಈ ಹತಿಗೆಯ್ವುದರೂಳ್‌ ಶ್ರೋತ್ರಿಯನತಿ- ಕರ್ಕಶನಾದೂಡೇಂ ಕೃಪಾನ್ವಿತೆನಲ್ಲೇ 

ಪರಿಣಾಮಫಲವನ್ನು ಹತಭಾಗಿನಿಯರಾದ ಅಂದಿನ ಸತಿಯರು ಭುಂಜಿಸಬೇಕಾಯಿತು (ಶಾಕುಂತ. ೭೬-೧೩೨). [ಹತಿ 4 ಕೆಯ್‌ ) 

ಭಾರದ. ೪೮೪). (ಸಂ. ಹತಭಾಗಿನೀ। ಹತಿಯಾರು "ಹತ್ಕಾರು' ನೋ. 


ಹತಭಾಗ್ಯ (ನಾ). ಅದೃಷ್ಟವನ್ನು ಕಳೆದುಕೊಂಡವನು; ಭಾಗ್ಯಹೀನ: ಅಚ್ಞಾನದ | | ಹತಿಯಿಸು "ಹತಿಸು' ನೋ. 
ಕಗ್ಗತ್ತಲು ಹೆಪ್ಪುಗಟ್ಟಿ ಈ ಹತಭಾಗೃನ ಆತ್ಮವನ್ನು ಮುಸುಕಿದೆ (ಎರಯೋ. ೧೯). (36 ಹತಿಸು, ಹತಿಯಿಸು (ಕ್ರಿ).೧. ಕೊಲ್ಲು; ಸಂಹರಿಸು; ನಾಶಮಾಡು: ಆ ಯತಿ 


[ಸಂ.) ನಾಥನಂ ಹತಿಸಿ ತಂದು (ದಶಕು. ೧೩-೫೮); ಗೋವಂ ಹತಿಸಿ ಸಕಲದೋಷವಂ ಮಾಡಿ 
ಹತಭುಜದ್ವಯ (ನಾ). ಏಟು ಬಿದ್ದು ಜರ್ಜರಿತವಾದ ಕೈಗಳು: ಹತದೇಹ ಸಪದ್ಮರಾ. ೧೧-೧೩೮); ರಾವಣ ಕುಂಭಕರ್ಣಾದಿ ದುರುಳರಕ್ಕಸರನೆಲ್ಲರ ಹತಿಸಿ (ಚಬಪು. 
ಹತಭುಜದ್ವಯ ಹತೋರು ಹತಜೀವ ಹತಕಿರೀಟಂ ಹೆತಹೃತ್ವಶಿಕಾರ್ಯಮೆಂಬುದುಂಟೇ ೫೪-೨೨). ೨. ಗುಣಾಕಾರ ಮಾಡು: ಹತಿಸು, ಗುಣಿಸು. . . ಇಂತಿನಿತುಂ ಗುಣಿಸೋದಕ್ಕೆ 
ಗತಿಯಂ ಸಾಧಿಸುವುದಲ್ಲೆ ತಾಂ ಪ್ರತಿಕಾರಂ (ಗದಾಯು. ೯-೨೬). (ಸಂ. ! ಹೆಸರು (ವ್ಯವಹಾ. ೧೧). ಹತಿಯಿಸು: ೧. ಕೊಟ್ಟಾರದ ಕರಣಂ(ಣಿ)ಗಳಂ ಬಂಚಿಸಿ ಕಳು 
ಹತಮತಿ (ನಾ). ಬುದ್ದಿಯನ್ನು ಕಳೆದುಕೊಂಡವನು; ಬುದ್ಧಿಗೇಡಿ: ಹತಮತಿ |40| , ದ್ರವ್ನಮಂ ಸೂಳೆಗೆ ಕೊಟ್ಟೊಡರಸಂ ಪಿಡಿತರಿಸಿ ಹತಿಯಿಸೆ ಸತ್ತು ಪುಲಿಯಾದೊಂ 
[ಪಾಠಾಂ. ಹತನುಂ] ಮನುಷ್ಯಗತಿವಡೆದು ತಾಪಸತ್ವಕ್ಕೆ ಸಾರ್ದು ರಾಕ್ಷಸವಂಶೋದ್ಧತನಾಗಿ (ಚಾವುಂಪು. ೨೬). [ಹತಿ 3 - ಇಸ್ಕು] 
ಭರದಿನುಪಸರ್ಗತತಿಯನಾ ತೀರ್ಥವಿಭುಗೆ ಬಿಡದೂಡರಿಸಿದಂ (ಪಾರ್ಶ್ವಪು. ೧೬-೧೪೦). ಹತೋಟಿ (ನಾ). ಅಂಕೆ; ಹಿಡಿತ: ಸಾಹಸದಿಂದ ಆ ದನಗಳನ್ನು ಹತೋಟಿಗೆ 
(ಸಂ. ತರಹತ್ತಿದನು (ಬಂಗಾಹೆ. ೬೮);ತೆನ್ನ ಮೇಲೆ ತನಗೇ ಹತೋಟಿ ಇಲ್ಲದ ಹಾಗೆ ಎದ್ದು 


ಹತಮದ (ನಾ). ಅಹಂಕಾರವನ್ನು ಕಳೆದುಕೊಂಡವನು: ನಾಗಸೇನಂ . . . 
ರಾಜಪೂಜೃಮಮಲಶ್ರೀಯಾಮ್ಪದಂ ಕಾಮದಂ ಹತಮುದಂ ನಮುಮ್ಮಹಂ |45 


(atl, ೩೪-೪; 700). [ಸಂ.) | 


ನಿಂತು ಅತ್ತಿಂದಿತ್ತ ಓಡಾಡತೊಡಗಿದ (ಅನಾಥೆ. ೨೪೬). 
[€-- ಮರಾ. ಹಾತೌಟೀಐ ಹಸ್ತಚಾತುರ್ಯ; ಹಿಂ. ಹಥೌಟಿ ಎ ಹಸ್ತಕೌಶಲ./ ಸಂ. 
ಹಸ್ತವರ್ಶಿನ್‌ ಇ ಕೈಯಲ್ಲಿ ಹಿಡಿದುದು) 


ಹತೋದ್ಧೂತ 


ಹತೋದ್ದೂತ (ಗು). (ಪಾದದ) ಆಘಾತದಿಂದ ಉಂಟಾದ, - ಮೇಲೆದ್ದ: 
ಬಭ್ರುವಾಹನಂ ಸಮರಕನುವಾಗಿ ನಿಲಲು . . . ತರಣಿಮಂಡಲಮಂ ಚಮೂಪದ 
ಹತೋದ್ಧೂತರೇಣುವ್ರಜಂ ಮುಸುಕಿತು (ಚೈಮಿಭಾ. ೨೨-೧). [೫ಂ.] 
ಹತ್ತ (ನಾ). ಕೈ; ಹಸ್ತ: ಕಪ್ಪುವಟ್ಟೆಗನನಾಂತು ಬರಮಾವ ಹತ್ತದೆ ತುತ್ತತುದಿಯಾಗಿ 
ಮಂತುರವರಿಜುದಾಳ್ದಾ ನೆಟ್‌ ಮೆಲ್‌ವ ಕಾಶಿಯೊಡೆಯಂ (ಪದ್ಮರಾ.೧೩ ೬೫). 
(< ಪ್ರಾ. ಹತ್ತ./ ಸಂ. ಹಸ್ತ! 
ಹತ್ತಂಡಿ (ನಾ). (ಉಕ) ಇಕ್ಕಟ್ಟು; ಸ್ಥಳಸಂಕೋಚ: ಬಸ್ಸಿನಲ್ಲಿ ಹತ್ತಂಡಿಯಾಗಿ 
ಜಾಗವೇ ಸಿಗಲಿಲ್ಲ (ರೂಢಿ). [ಆ ಪತ್ತು 1 ಅಂಡಿ) 
ಹತ್ತಂಬಳ್ಳಿ, ಹತ್ತಂಬಾಳ (ನಾ). (ಉಕ) ೧. (ಒಬ್ಬರ ಕೈಯನ್ನು 
ಮತ್ತೊಬ್ಬರು ಹಿಡಿದಿರುವ) ಒಂದು ಬಗೆಯ ಮಕ್ಕಳ ಆಟ: ಮಕ್ಕಳು ಹತ್ತಂಬಳ್ಳಿ 
ಆಡುತ್ತಿದ್ದಾರೆ (ರೂಂ). ಹತ್ತಂಬಾಳ : ೨. (7): ಆ ಎಲ್ಲ ನಾಯಿಗಳ ಬಳಗವು 
ಇದರ ಸುತ್ತ ಹತ್ತಂಬಾಳವನ್ನು ಕಟ್ಟುತ್ತಿದ್ದವು (ಮೊಪಾಸ. ೨೩). 
ಹತ್ತಂಬಾಳ ಕಟ್ಟು ಎ ಸುತ್ತುಗಟ್ಟು (7): ಇನ್ನುಳಿದ ರೈತರಾಣೇರು ಸುತ್ತಲೂ 
 ಹೆತ್ತಂಬಾಳ ಕಟ್ಟಿ ನಿಂತಿರುವರು (ಮುಳ್ಳುಬೇ. ೧೧೩). [ಹತ್ತ 3 ಬಳ್ಳಿ) 
ಹತ್ತಂಬಾಳ "ಹತ್ತಂಬಳ್ಳಿ' ನೋ. 
ಹತ್ತಕಟ್ಟು "ಹತ್ತೆಗಟ್ಟು' ನೋ. 
ಹತ್ತಕಟ್ಟು "ಹತ್ತೆಗಟ್ಟು' ನೋ. 
ಹತ್ತಕಟ್ಟು (ನಾ). ಕೈಗೆ ಕಟ್ಟಿಕೊಳ್ಳುವ ಒಂದು ಬಗೆಯ ಆಭರಣ: 
““ಹತ್ತಕಟ್ಟು:- ಇದು ಮಣಿಗಂಟು ಮೊದಲಾದ ಹಸ್ತಭಾಗಗಳಿಗೆ ಕಟ್ಟುವ 
ಆಭರಣಭೇದ' '(ಪಾರ್ಕಿಸು.೪೭); ಮಾಲಿಂಗ . . . ಆ ಹತ್ತಕಟ್ಟು ಇತ್ತ ತಾ (ಬಣ್ಣಮಾ. ೯೦). 
[ಹತ್ತ 1 ಕಟ್ಟು] 
ಹತ್ತಕಡಕು "ಹತ್ತುಕಡುಕು' ನೋ. 
ಹತ್ತಕಡುಕು 'ಹತ್ತುಕಡುಕು' ನೋ. 
ಹತ್ತಗಟ್ಟು "ಹತ್ತೆಗಟ್ಟು' ನೋ. 
ಹತ್ತಗಟ್ಟು "ಹತ್ತೆಗಟ್ಟು' ನೋ. 
ಹತ್ತಗಡೆ "ಹತ್ತುಗಡೆ' ನೋ. 
ಹತ್ತಡ (ನಾ). ಉತ್ತರೀಯ; ಮೇಲುವಸ್ತ್ರ (?) : ತುಡುಕಿದನು ಚಕ್ರವನು ರಥದಿಂ 
ಪೂಡವಿಯೊಳು ದುಮ್ಮಿಕ್ಕಿದನು ಹತ್ತಡವ -ಹಾಯಿಕಿ ಹರಿದನು (ಕುವ್ಮಾಭೀ. ೬-೩೫). 
IP ಇದು "ಹಚ್ಚಡ' ಎಂದಿರಬಹುದೇ?] 
ಹತ್ತಡಿ, ಹತ್ತರಿ (ನಾ). ಮರ ಮೊದಲಾದುವುಗಳನ್ನು ನಯಮಾಡಲು 
ಬಳಸುವ ಒಂದು ಸಾಧನ; ಉಜ್ಜುಗೊರಡು: ""ಹತ್ತಡಿ - ಬಡಿಗನ ಒಂದು 
ಉಪಕರಣ'' (ಚಾನಕೋ. ೫೨). ಹತ್ತರಿ: ಮದ್ಯದಲ್ಲಿ .ಹಿಡಿದಿದ್ದ ಹಗ್ಗವನ್ನು ಎಮ್ಮೆ 
ಜಗ್ಗಿಸಿದುದರಿಂದ ಕೈ ಹತ್ತರಿ ಕೊಟ್ಟಂತೆ ಆಯಿತು (ದೆಸ್ತಕ. ೪೭). 
ಹತ್ತರಿಹಿಡಿ ಉಜ್ಜು; ನಯಮಾಡು : ಕೀಸಿ ಹರಿತಮಾಡಿದ ಅಡಕೆಯ 
ದಬ್ಬೆಗಳಿಂದ ಹಂದಿಯ ಚರ್ಮವನ್ನು ಹತ್ತರಿ ಹಿಡಿವಂತೆ ಹೆರಸುತ್ತಿದ್ದರು (ಮಲೆಮ. ೪೯೫). 
ಹತ್ತರಿಹೊಡೆ ಎ ಹತ್ತರಿಹಿಡಿ: ಅವನಿಗೆ... ಮರದ ತುಂಡುಗಳನ್ನು ಕುಯ್ದು ಕತ್ತರಿಸಿ 
ಕೆತ್ತಿ ಹತ್ತರಿಹೊಡೆದು `ಅಭ್ಯಾಸವಾಗಿದ್ದಿತು (ಶಿವರಾ. ೫೯). 
[-- ಹಿಂ. ಹಥೌಡಾ, ಹಥೌಡಿ; ಮರಾ. ಹತೋಡಾ, ಹಾತೋಡಾ। 
ಹತ್ತರ 'ಪತ್ತಿರ' ನೋ. 
ಹತ್ತರ್ಕ "ಪತ್ತಿರೆ' ನೋ. 
ಹತ್ತರಸ (ನಾ). ಮಂದವಾದ ರಸ; ಗಟ್ಟಿರಸ: ಅತ್ತರದ ಮೇಲುಂಡೆಬದನೆ 
ಸೀಳಿಕೊಂಡವಲಲ್ಲಿ ಉತ್ತಮದ 


ಗಾಯ್ಗಳನಿಟ್ಟು . . . ಮತ್ತಮಾ ಕಾಯ್ಗಳಂ 


ಸಂಭಾರಮಿಕ್ಕಿ ತಾಳಿಸಿ ಕೆಲವ ಹತ್ತರಸಮಾದ |ಪಾಠಾಂ. ರಸದ] ಕೊಣಬಿನೊಳಿಕ್ಕಿ ಒಗ್ಗರಿಸೆ 


ಮಧುರವೃಂತಾಕಪಾಕ (ಸೂಪಶಾ. ೪-೧೪). [ಆ ಪತ್ತು 3” ರಸ] 
ಹತ್ತರಿ "ಹತ್ತಡಿ' ನೋ. 


ಹತ್ತರಿಕೆ (ನಾ). ಒಂದು ಬಗೆಯ ಸೊಪ್ಪು: ಗುರುಗುಂಜಿಯ ಕಳ್ಳಿಯ ಹತ್ತರಿಕೆಯ 


35 


ಆಲ್ಪ೧೪ 


40 


45 


[ 


1 


ಹತ್ತಿಕಾಳು 


ಚೀಲೈತಮೆಂಬಿವನಿತಜ ಬೇರೊಳ್‌ ದೊರೆಕೊಂಡುದೊಂದನಣಲೊಳ್‌ ಧರಿಯಿಸಿದೊಡೆ 
ಪಲ್ಲ ಪುಟುಗಳೆಲ್ಲಂ ಕಿಡುಗು೦ (ಲೋಕೋಪ. ೯-೮೫); ಹತ್ತರಿಕೆಯ ರಸಮೊಂದಂ ಮತ್ತಂ 
ಮಧುಯುಕ್ತಮಾಗಿ(ಗೆ) ಪೂಸಲೊಡಂ ಪಲ್ಲೊತ್ತಿದ ಪುಣ್ಗಳ್‌ . . . ಮಾಣ್ಗುಂ 
(ಖಮದ.' ೧೩-೧೦); ಹತ್ತರಿಕೆ ಪಲ್ಲೆ ಜೋಳದ ಹೊಲದಲ್ಲಿ ಬೆಳೆಯುತ್ತದೆ (ರೂಢಿ). 
"ಹಕ್ಕರಿಕೆ' ಪರಾ. (7) 

ಹತ್ತವಸ (ನಾ). ಒಂದು ಬಗೆಯ ಅಲಂಕಾರವಸ್ತು: ತೋಳ ಕಡೆಯದ 
ಪೊಂಗಿಜುಗೆಜ್ಜೆಗಳಿಂ ಪಳಚ್ಚನಪ್ಪ ಹ।ಪಾಠಾಂ. ಹು]ತ್ತವಸದ ತೊಡೆಗಳೊಳಮರ್ಚಿದ 
ಸೌವರ್ಣದ ಸವಗಂಗಳ ಸುಚ್ಛವಿಯ ಮೊಚ್ಚೆಯಂಗಳಪ್ಪ ಪ್ರಭೆಗಳ್‌ ಪಲವುಂ ಬಣ್ಣದ 
ಪರಿವೇಷಮಂ ಪಡೆಯೆ (ಮಹಾನೇ. ೧೨-೩೨ ವ). (7) " 

ಹತ್ತಸರ (ನಾ). ಕೊರಳಿಗೆ ಒತ್ತಿಕೊಂಡಿರುವಂತೆ ಧರಿಸುವ ಒಂದು ಬಗೆಯ 
ಆಭರಣ, - ಕಂಠಾಭರಣ: ಹತ್ತಸರದ ಬೆಳ್ಮಣಿಯನಭಿನ್ನತೆವೆತ್ತು ಸರಾಗದಿ ಕಟ್ಟಿದ 
ಎಲಸದ್ವೃತ್ತಪಯೋಧರಯುಗಳೆಯ ನುಣ್ಣೂದಲತಿ ವಿಭ್ರಾಜಿಸಿತು (ಜಯಕಾ. ೫-೧೩); 
ಮುತ್ತಿನ ಹತ್ತಸರ ಕಂಠಮಾಲೆ ಮೂಗುತಿಯ ಸರಸಿಜಾಕ್ಷಿಯರು . . . ಚರಿಸುವರಾ 
ಬೀದಿಯೊಳಗೆ (ಕಂನವಿ. ೬-೧೦೨). [ಎ ಪತ್ತು + ಸರೃ] 

ಹತ್ತಸು (ನಾ). ಶೇಕಡ ಹತ್ತರಷ್ಟು ತೆರಿಗೆವಿನಾಯಿತಿ ಉಳ್ಳ ಭೂಮಿ (7): 
ಭೂಮಿಯಂ ಮಾಜುಗೊಣ್ಣ . . . ನೂಉೌರ್ಪ್ವತ್ತು ಮತ್ತಮೆದಅ ಹತ್ತಸಿನ ತನ್ನ 
ಬಳದೊಳಗೆ ಬರ್ಮ್ಮ್ಮಯ್ಮಂ ವಿದ್ಕಾದಾನಕ್ಕೆ ಕೊಟ್ಟ ಮುತ್ತರ್ಪೃನ್ನರಡು 
(ಹಾಂ. 04.4, ೧೦೪-೧೯; 1046). "ಪನ್ನಸು' ಪರಾ. (೬ ಪತ್ತು) 

ಹತ್ತಳ, ಹಥಳ (ನಾ). ೧. ಒಂದು ಬಗೆಯ ಆಯುಧ: ಪರಶು ಪಿಂಡಿವಾಳಂ 
ವಜ್ರಮುಷ್ಟಿ ಹತ್ತ[ಪಾತಾಂ. ತ್ತೊ)ಳ ಮುದ್ದರ . . . ಎಂಬ ಕೈದುವಂ ಹಿಡಿದು 
ಕಾಲಾಳ್ಗಳೋವದೆ ನೆರೆದುದು (ಸೋಮಚ. ೫-೨೭); ರುಡಿವ ದೂಹತ್ತಿಗಳ ಹಾಯಿಕಿ ಹಿಡಿವ 
ಲೌಡಿಯ ಹತ್ತಳದ ತನಿಗಡಣಿಗರು ಮೂದಲಿಸಿ ಕವಿದುದು ರಾಯರಾವುತರು (ಕುವ್ಮಾಭೀ. 
೪-೦೫); ಕನ್ನಗತ್ತಿ ಕೈವಲೆಯಲಗು ಮಾಸಿದುಡುಪಿನ ಹತ್ತಳವ ಹವಣಿಸುತ ಪರಮ 
ಪದದಂತೆ (ಸಂಗಿರಾ. ೧೭-೬). ೨. (ಹುರಿ ಅಥವಾ ಚರ್ಮದ ಪಟ್ಟಿಯನ್ನು ಕಟ್ಟಿ 
ಮಾಡಿದ) ಹೊಡೆಯುವ ಸಾಧನ; ಬಾರುಗೋಲು; ಚಾವಟಿ: "ಬಿಳಿಯ 
ಚೌರಿಯ ಹೊಣೆಗಳುರು ಹತ್ತಳದ ಕಟ್ಟಿಗೆ ಬೇಂಟೆಗಳ ಹದವಿಲು ತದೀಯ ಶರಾಳಿಗಳ 
ತಂದಿಳುಹಿದರು ಚರರು (ಕುವ್ಮಾಸ. ೫-೪೬); ಮತ್ತೆ ಮೋಹಿದವೆರಡು ರಥ 
ಕೆಂಪೊತ್ತಿದಿನನುದಯದಲಿ ಸೂತನ ಹತ್ತಳದ ಹೊಯ್ಲಿನಲಿ ಹೊಳಕಿದವಶ್ವವೆಡಬಲಕೆ 
(ತೂರರಾ. ೬-೫೦-೧). ಹಥಳ: ೨. ಸಬಳದ ಸೆಲ್ಲಹದ ಕುಂತದ ಹಥಳದ ಕುದುರೆ 
ಗಾಳೆಗದ ಬೀಂನಣದೊಳು(0)ನ್ನತಿಕೆವಡೆದ ಸುಭಟಸವಾರಿ ಚೂಡಾರತ್ನ (ಸೌಣಇ. 
0«-1, ೩೪೩-೨೦; 1226). [? ./ ಪ್ರಾ. ಹತ್ವಲ ಎ ಆಟಕ್ಕಾಗಿ ಕೈಯಲ್ಲಿ ಹಿಡಿದಿರುವ ವಸ್ತು) 

ಹತ್ತಾಹತ್ತಿ (ನಾ). ಕೈ ಕೈ ಸೇರಿಸಿ ಮಾಡುವ ಜಗಳ, -- ಕಾದಾಟ: ಹಿಡಿದರಿಬ್ಬರು 
ಕೈಗಳನ್ನು ಹೊಕ್ಕೊಡನೆ ಹತ್ತಾಹತ್ತಿಯಲಿ (ಕುವ್ಕಾಅ. ೭-೨೭); ಒಬ್ಬರೊಬ್ಬರ ಕರತಳವ 
ಕರತಳಕಿಡುವ .ಬಂಧುರದ ಹತ್ತಾಹತ್ತಿಯಲಿ ಕೆಣಕಿದರು ಕಾಳೆಗವ (ಅಕ್ರೂಚ. ೭-೬೦). 

[ಇ ಪ್ರಾ. ಹತ್ನಾಹತ್ಚಿ./:ಸ0. ಹಸ್ತಾಹಸ್ತಿ? 

ಹತ್ತಿ "ಪಟ್ತ್‌' ನೋ. 

ಹತ್ತಿ (ನಾ). ಗುಂಪು; ವರ್ಗ: ಕೊಡಗೆಯ್ಯ ಇಪ್ಪತ್ತನಾಲ್ಕನೆಯ ಹತ್ತಿಯಲ್ಲಿ ಇಜ್‌ಸಲ್‌ 
ಗಟ್ಟೆಸಹಿತಂ ಮತ್ತರಯ್ದ್ಹು (ಎಇ. x, ೨೧-೪೨; 1204). [ಆ- ತಮಿ. ಪತ್ತಿ) 

ಹತ್ತಿಎಲೆಹರಳು (ನಾ). ಒಂದು ಬಗೆಯ ಸಸ್ಮ: ಚಿಕ್ಕಕಾಡುಹರಳು, ಹತ್ತಿ 
ಎಲೆಹರಳು (ಮೈಔಿಗಿ. ೪೮-೯೪೫). ಸ 

(ಹತ್ತಿ (ಆ ಪಟ್ಟಿ) 4 ಎಲೆ, * ಹರಳು (ಆ ಪರಲ್‌)) 

ಹತ್ತಿಕಾಯಿ (ನಾ). ೧. ಹತ್ತಿಯ ಕಾಯಿ: (8). ೨. ಹತ್ತಿಕಾಯಿಯ ಆಕಾರದಲ್ಲಿ 

ಕರಿದು ತಯಾರಿಸಿದ ಒಂದು ಭಕ್ಷ್ಯ: ಪಕೋಡ ಇವೆ, ಹತ್ತಿಕಾಯಿ ಇವೆ (ರೂಢಿ). 
(ಹತ್ತಿ (ಆ ಪಟ್‌) 4 ಕಾಯ್ಮಿ (ಆ ಕಾಯ್ಮ್‌)] 
ಹತ್ತಿಕಾಳು (ಕ್ರಿ). ಹತ್ತಿಯಿಂದ ತೆಗೆದ ಬೀಜ: ಹತ್ತಿಕಾಳು ದನಗಳಿಗೆ ಒಳ್ಳೆಯ 


ಎಡಿ 


ಆಹಾರ (ರೂಢಿ). [ಹತ್ತಿ (ಆ ಪಟ್ನ) ೬ ಕಾಳ್ಕು (ಆ ಕಾಯ್ಮ್‌)) 


ಹತ್ತಿಕ್ಕು 


ಹತ್ತಿಕ್ಕು (ಕ್ರಿ). ೧. ಹತ್ತಿರಕ್ಕೆ ಸೇರಿಸು; ಒರಗಿಸು : ಖುರ್ಚಿಯ ಬೆನ್ನಿಗೆ ತನ್ನ ಬೆನ್ನನ್ನು | 
ಹತ್ತಿಕ್ಕಿ ಖುರ್ಚಿಯ ಹಿಂಗಾಲುಗಳ ಮೇಲೆ ತನ್ನನ್ನು ತೂಗಿಕೊಳ್ಳಹತ್ತಿದ (ಪ್ರೇಮತ. ೨). 
೨. ಅಧೀನದಲ್ಲಿಡು; ಅಂಕೆಯಲ್ಲಿಟ್ಟುಕೊಳ್ಳು : ತುಟಿಯವರೆಗೆ ಬಂದಿದ್ದ ಬೈಗಳನ್ನು 
ಹಾಗೆಯೇ `ಹತ್ತಿಕ್ಕಿ ಮುಖ ತೊಳೆದುಕೊಳ್ಳಲು ಕೆಳಗೆ ಹೋದೆ (ಚಂದುಟಿ. ೮೬); 
ಹತ್ತಿಕ್ಕಿದರೂ ಉಕ್ಕಿಬರುವ ಕಣ್ಣೀರುತುಂಬಿದ ಕಣ್ಣುಗಳಿಂದ ಮಗಳತ್ತ ನೋಡಿದ 
(ಹತ್ತೆ(< ಪತ್ತೆ ) 4 ಇಕ್ಕು) 


ls 
(ಬೆನ್ನುಹಿಂ. ೨೧). | 

ಹತ್ತಿಗ "ಪತ್ತಿ ಗ್ಶ' ನೋ. 

ಹತ್ತಿಗಿಡ (ನಾ). ಹತ್ತಿಯನ್ನು ಬಿಡುವ ಗಿಡ; ಅರಳೆಗಿಡ: ಹತ್ತಿಗಿಡದ ಕೊನೆ 
ಹಗೆಯಾಗಿ ಬಿಡದ ಮೇಲಿನ್ನೇನಿನ್ನೇನು (ಪುರಂದ ೨-೩೭-೧). 

(ಹತ್ತಿ (ಆ ಪಲ) 4 ಗಿಡ (ಆ ಗಿಡು )] 

"ಪತ್ತುಗೆ' ನೋ. 

"ಪತ್ತಿಗೈೆ' ನೋ. 

ಹತ್ತಿಗೆ (ನಾ). ಒಂದು ಬಗೆಯ ಸಸ್ಕ: ""ಅಕ್ಷಿಕಾ - ಹತ್ತಿಗೆ; ಅಬಿಳವಾಳಲು; 
ನುಲಿಗನಕಾಯಿ'' (ಓಷಧಿ. ೪). |?] 

ಹತ್ತಿಡು (ಕ್ರಿ). ೧. ಎ ಹತ್ತಿಕ್ಕು ೧: ಮನಮುಟ್ಟಿ ಮಸ್ತಕದಿ ಹತ್ತಿಟ್ಟು ನುತಿತತಿಗಳಿಂ 
ಪೊಗಳ್ನನಾ ಚಂದ್ರಧರನಂ (ಮಲ್ಲಾರಿ ೯-೧೦). ೨. ವ ಹತ್ತಿಕ್ಕು ೨: ಆತನನ್ನು ಮುತ್ತಿ 
ಹತ್ತಿಡಲು ಹವಣಿಸಬಹುದು (ಮೋಳಿಮಾ.೧೪ ಪ್ರಸ್ತಾವನೆ); ಲೆಕ್ಕದ ಮೊತ್ತ ಅದೆಷ್ಟು ಹತ್ತಿಟ್ಟು 


| 
ಹತ್ತಿಗೆ, 
ಬಿಗಿಹಿಡದರೂ ಚಾರುಲತೆಯ ಕೈವೆಚ್ಚದ ಸೊತ್ತಿನಲ್ಲಿ ಹಿಡಿಸಲೊಲ್ಲದು (ಇಪ್ಪಕ. ೨೨೦). 


ಹತ್ತಿಗೆ 
ತಿ 


ಹತ್ತಿಟ್ಟುಕೊಳ್ಳು ಎ ಹತ್ತಿಕ್ಕು ೨: ತುಳಸಿಯ ಸುದ್ದಿಯನ್ನು ಹೇಳಬೇಕೆಂಬ 
ಇಚ್ಛೆಯನ್ನು ರುನಿಯಾನ ತಾಯಿ ಬಹಳ ದಿವಸದವರೆಗೆ ಹತ್ತಿಟ್ಟುಕೊಂಡಿದ್ದಳು 
(ಜಮಾನ್ಸಾ. ೭೪). (ಹತ್ತೆ, (ಆ ಪತ್ತೆ ) + ಇಡು) 
ಹತ್ತಿಬೀಜ (ನಾ). ಎ ಹತ್ತಿಕಾಳು: ಹತ್ತಿಬೀಜ ದನಗಳಿಗೆ ಒಳ್ಳೆಯ ಆಹಾರ (ರೂಢಿ). 
(ಹತ್ತಿ ( ಪಟ್‌) * ಬೀಜ | 
"ಪತ್ತಿರ' ನೋ. 
“ಪತ್ತಿರೆ' ನೋ. 
“ಪತ್ತಿರ' ನೋ. 
"ಪತ್ತಿರ' ನೋ. 
"ಪತ್ತಿರೆ' ನೋ. 
"ಪತ್ತಿರ' ನೋ. 
ಹತ್ತಿಸು "ಪತ್ತಿಸು' ನೋ. 
ಹತ್ತಿಹರಳು (ನಾ). ಎ ಹತ್ತಿಕಾಳು: ಮಹಾಕಾರ್ಪಾಸಚೂಣ: - ಹುರಿದ ಹತ್ತಿಹರಳ 
ಬೀಜಗ ೩ ತೂಕ... ಚೂರ್ಣಂ ಮಾಡಿ ಸಮಸಕ್ಕರೆವೆರಸಿ ಉದಯದಲ್ಲಿ . . . ಸೇವಿಸಲು 
ಪೈತ್ಮರೋಗ . . . ಮುಂತಾದ ಸಕಲ ರೋಗವೂ ಗುಣಮಕ್ಕುಂ (ಸಕವೈ. ೧೪೫). 
(ಹತ್ತಿ (ಆ ಪಟ್‌ ) 3- ಹರಳು (ಆ ಪರಲ್‌)] 
ಹತ್ತಿಹುಲ್ಲು (ನಾ). ಒಂದು ಬಗೆಯ ಹುಲ್ಲು: (ಮೈಔಗಿ ೪೫-೮೯೫). 
(ಹತ್ತಿ ( ಪಟ್ಟ್‌ ) 4 ಹುಲ್ಲು(« ಪುಲ್‌ )] 
ಹತ್ತು "ಪತ್ತು' ನೋ. 
ಹತ್ತು "ಪತ್ತು' ನೋ. 
ಹತ್ತುಕಡಕು 'ಹತ್ತುಕಡುಕು' ನೋ. 
ಹತ್ತುಕಡುಕು, ಹತ್ತಕಡಕು, ಹತ್ತಕಡುಕು, ಹತ್ತುಕಡಕು (ನಾ). (ಕಿವಿಯಲ್ಲಿ |4 
ಧರಿಸುವ) ಮಧ್ಯದಲ್ಲಿ ಹರಳು ಅಥವಾ ಮುತ್ತು ಇರುವ ಒಂದು ಆಭರಣ: 
ಒಬ್ಬಳು ಒಳ್ಳೆ ಶೀರೆಯನ್ನು ಉಟ್ಟಿದ್ದಾಳೆ. ಒಳ್ಳೆ ಮೌಲ್ಮನ ಹತ್ತುಕಡುಕು ಸರಗಳನ್ನು 
ಧರಿಸಿದ್ದಾಳೆ (ನಿಷ್ಕಾಮ. ೧೪). ಹತ್ತಕಡಕು: ಮುತ್ತಿನ ನೀಲದ ರನ್ನದ ಚೆಲ್ಪಿನ ಹತ್ತಕಡಕು 
ರಾಜಿಸಲು (ನಾಗಕು. ೬-೫೦); ಈಗಲೂ ಸಹ ಕಿವಿಯಲ್ಲಿ ಹತ್ತಕಡಕು, ಒಂಟಿ, ಬಟ್ಟುಗಳನ್ನುಳ್ಳ | 
ಜನ ಅಪರೂಪವಾಗಿ ಸಿಗಬಹುದು (ನಂಜುಂಡ. ೧೨೮). ಹತ್ತಕಡುಕು: ವಂಟಿ ಚವುಕುಳಿ 
ಹತ್ತಕಡುಕು ವುಂಗುರವು (ಕೃಷ್ಣಎ. ೨-೪೫): ಒಬ್ಬನ ಕಿವಿಯಲ್ಲಿ ಒಂಟಿ ಇತ್ತು, ಮತ್ತೊಬ್ಬನ 


2s 


30 


35 


45 


೮೮೧೫ 


ಹತ್ತೆಸೇರು 


ಕಿವಿಯಲ್ಲಿ ಸಣ್ಣ ಹತ್ತಕಡುಕು ಇತ್ತು (ಕಥಾಮಂ. ೧/. ೯೧). ಹತ್ತುಕಡಕು: ಕಿವಿಯಲ್ಲಿದ್ದ 
ಹತ್ತುಕಡಕುಗಳಿಂದ ಅದು ಬಕ್ಕಪ್ಪನದೇ ಎಂದು . . . ಬಾಯಿಕಟ್ಟಿದರು (ನನ್ನೂರು. ೨೧೦). 
[< ಪತ್ತು + ಕಡುಕ್ಕು] 
ಹತ್ತುಗಡೆ, ಹತ್ತಗಡೆ (ನಾ). ಅಂಟಿರುವುದು; ಹತ್ತಿರದ ಸಂಬಂಧ; ಬಾಂಧವ್ಯ: 
ಜೀವನಕ್ಕೂ ನಮಗೂ ಅದಾವ ಹತ್ತುಗಡೆ ಎಂದು ನಾವು ಮರಣಕ್ಕೆ ಹೆದರಿಕೊಳ್ಳಬೇಕು 
ಆ ಹೆಣ್ಣುಮಕ್ಕಳ ಹತ್ತುಗಡೆಯವರೆಲ್ಲ ಒಳಗೊಳಗೇ ತುಂಬ 
ಸಂತಾಪಗೊಂಡರು (ಜನಜೀ. ೧೨೦). ಹತ್ತಗಡೆ: ನಾನು ರಣದುಲ್ಲಾಖಾನರನ್ನು ನೋಡ 
ಬೇಕಾಗಿದೆ. ನಾನು ಅವರ ಹತ್ತಗಡೆಯವಳು (ಧಾರ್ಮಿತೇ. ೩೬). [ಇ ಪತ್ತು * ಕಡೈ) 
ಹತ್ತುಗೆ "ಪತ್ತುಗೆ' ನೋ. 


(ಇಪ್ಪಕ. ೪೩೨); 


10|ಹತ್ತುಗೋಂಟೆ (ನಾ). ಹೊಂದಿಕೊಂಡಿರುವ ಕೋಟೆ (7): ಕೋಂಟೆಗೆ - 


ತಟ್‌ಗೋಂಚಟೆ, ಧೂಳಿಕೋಂಟೆ, ಹತ್ತುಗೋಂಟೆ, ಹೆಡಗೆಗೋಂಟೆ (ಶಮದ. ೨೯೮ ಪ್ರಯೋ). 
(< ಪತ್ತು *- ಕೋಂಟೆ] 

. |ಹತ್ತುಮಾನು (ನಾ). ಒಂದು ಬಗೆಯ ಮಾನು: ಹಿಂದೆ ಕಾಣಿಸಿದ್ದ ಹತ್ತುಮಾನು 

ಕಡಿಯಲು ಹೊರಟವರ ಕೈಬೆಳಕುಗಳೊಂದೂ ತೋರಲಿಲ್ಲ (ಮಲೆಮ. 6). 
[ಹತ್ತು,3- ಮಾನ್ಮು(ಆ ಮಾನ್ಸ್‌ )] 

ಹತ್ತೆ (ನಾ). ೧. ಹತ್ತಿರ; ಸಮಾಪ: ಜನರ ಗುಂಪು ಮತ್ತಿಷ್ಟು ಅದನ್ನು ಹತ್ತೆಯಾಗಿ 
ಮುತ್ತಿ ತಮ್ಮ ವರ್ತುಳವನ್ನು ಸಣ್ಣದು ಮಾಡಿತು (ಮೇದಿವು. ೧೪೬). ೨. (ಅಳತೆಗೆ) 
ಚಿಕ್ಕದು; ಬಿಗಿಯಾದುದು: ನೋಡು; ಬೂಟು ಹತ್ತೆಯಾದಾವು (ಪವನ. ೧೩). 
೩. ಮಲ್ಲಯುದ್ಧದಲ್ಲಿಯ ಒಂದು ಪಟ್ಟು,- ವರಸೆ: ಮಲ್ಲತನಮೊಲ್ಲದೆ 
ದಾನಕದೊಳ್ಳೊದಬ್ದೂಡಾಂ ಪಿಡಿದುದೆ ಕತ್ತರಂ ಕರವಳಂ ಸೆರವಟ್ಟಣಿ ಹತ್ತೆ ಡೊಕ್ಕರಂ 
ಚಡಿಕೆ ತುಳಾಡಿ ಪೊಟ್ಟಮುಡುಹಂ ಮುಹಡಂ ದಣುವಟ್ಟೆ ಪಟ್ಟಿಸಂ (ಅನಂಪು. ೨-೨೭). 

[ಆ ಪತ್ತು] 

ಹತ್ತೆ "ಪತ್ತೈ' ನೋ. 

ಹತ್ತೆಗಟ್ಟು, ಹತ್ತಕಟ್ಟು, ಹತ್ತಗಟ್ಟು, (ಕ್ರಿ). (ಕೊರಳಿಗೆ ಹತ್ತಿದಂತೆ)ಬಿಗಿ 
ಯಾಗಿ ಕಟ್ಟು: ಹತ್ತೆಗಟ್ಟಿದ ಕಂಠಮಾಲೆ ಕಡುಕುಂಗುರಂ (ಲಂಗಪು ೨೯-೪). ಹತ್ತಕಟ್ಟು: 
ನಿನ್ನ ಕಾಲಿಗೆ ಎನ್ನ ಕೊರಳ ಹತ್ತಕಟ್ಟುವೆ (ಪುರಂದ. ೪-೬-೨). ಹತ್ತಗಟ್ಟು: ಅತ್ತ ಇತ್ತಲಿ 
ನೋಡಿನ್ನೆತ್ತ ಪೋಗಲಿ ನಿನ್ನ ಚಿತ್ತದಲಿ ಹತ್ತಗಟ್ಟಿಕೊಂಬೆ (ಪುರಂದ. ೫-೯೦-೪). 

[ಹತ್ತೆ (ಆ ಪತ್ತ ) 4 ಕಟು) 

ಹತ್ತೆಗಟ್ಟು, ಹತ್ತಕಟ್ಟು, ಹತ್ತಗಟ್ಟ್ಲು (ನಾ). (ಕೊರಳಿಗೆ) ಹತ್ತಿಕೊಂಡಂತೆ 
ಕಟ್ಟಿಕೊಳ್ಳುವ ಸರ: ಮದಕುಂಭಿಕುಂಭದೊಳೊಗೆದ ತೋರಮುತ್ತಿನ ಹತ್ತೆಗಟ್ಟಿನೆಸೆವ 
ತೊಳಪ ದಂತದ ಕನ್ನವುರ (ಸೌಂದಪು ೧೮-೩೬); ಮುಕ್ತಾನಿಚಯದಿಂದ ಸಂಘಡಿತ 
ಸುರುಚಿರದ ಹತ್ತೆಗಟ್ಟು ಮುಂತಾದುವಂ ತೊಡಿಸಿದಳ್‌ ಚೆಚ್ಚರದಲಿ (ವೆಂಕಾರಾ. 

ಹತ್ತಕಟ್ಟ್ಟು: ಕೊರಳೊಳೊಪ್ಪುವ ಹತ್ತಕಟ್ಟಿನ ಮೌಕ್ತಿಕಸರ 
ಹರಿದೊಕ್ಕುವತ್ತಿತ್ತ (ಭರಚ. ೧೮-೭೩). ಹತ್ತೆಗಟ್ಟ್ರು: ಕೊರಲ ಮುತ್ತಿನ ಹತ್ತಗಟ್ಟು 
ಮಾಣಿಕ್ಕದ ಸರವೆನಿಸಿಹುದು (ನಾಗಕು. ೨೬-೪೬). (ಹತ್ತೆ ( ಪತ್ತ ) * ಕಟ್ಟು) 

ಹತ್ತೆಗಡಿ (ಕ್ರಿ). ಸಮಾಪದಿಂದ ಕತ್ತರಿಸು: ಮಾಸೆಗಡಿದೌಡೊತ್ತಿ ಸೆಳೆದನು ಶರವನೆಚ್ಚನು 
ಪವನನಂದನನ ಹತ್ತೆಗಡಿದನು (ಕುವ್ಮಾದ್ರೋ ೧೮-೪೨). (ಹತ್ತೆ (ಆ ಪತ್ತೈ)*- ಕಡ್ಡಿ) 

ಹತ್ತೆ ಬರು (ಕ್ರಿ). ಹತ್ತಿರಕ್ಕೆ ಬರು; ಸಮಾಪಕ್ಕೆ ಆಗಮಿಸು: ಇತ್ತಲಿರ್ದಾ 
ಭಕ್ತರುಗಳ: ಮುದವೆತ್ತಿ ತಾನುಂ ಚನ್ನಬಸವಂ ಹತ್ತೆಬರೆ ನಡೆತಂದರಾ 
ಉಳುವೆಯ ಮಹಾಮನೆಗೆ (ಬಸಪು. ೬೧-೭೪). (ಹತ್ತೆ (< ಪತ್ತೆ) + ಬರು( ಆ ವರ್‌)) 

ಹತ್ತೆವಿಡಿ "ಪತ್ತೆವಿಡಿ' ನೋ. 

ಹತ್ತೆಸಾರ್‌ 'ಪತ್ತೆಸಾರ್‌' ನೋ. 

ಹತ್ತೆಸಾರು "ಪತ್ತೆಸಾರ್‌' ನೋ. 

ಹತ್ತೆಸೇರು (ಕ್ರಿ). ಹತ್ತಿರಕ್ಕೆ ಹೋಗು; ಬಳಿಸೇರು: ಹರಿದುಬಂದು ಹತ್ತೆಸೇರಿದ 
ಬಸವನ ಮಹಾಮನೆಯ ತಲೆ ಎತ್ತಿ ನೋಡಿದ ಮುಗಿಲ ಮೂಲೆದಪ್ಪದೆ 
(ಶೂನ್ಮಸಂ. ೩೧೫-೧೯); ಯಷಿಶಾಪಮಂ ಮಲ್‌ದೆಯಾ ಜಗದಿ ಸತ್ತ ಕನಸಂ ಕಾಣಲೆದ್ದು 


೧-೨೧-೫೬). 


ಹತ್ತೆಹಿಡಿ 


ಕುಳ್ಳಿರ್ಪರೆಂಬಾ ಗಾದೆಯನಲ*ಯೆಯಾ ಹತ್ತೆಸೇರದಿರೆಂದು ಚರಣಕೆಜಗಲ್‌ (ಲಕ್ಷ್ಮಭಾ. 

ಹತ್ತೆ (ಆ ಪತ್ತೈ) 4 ಸೇರು, (ಆ ಸೇರ್‌)] 

ಹತ್ತೆಹಿಡಿ "ಪತ್ತೆವಿಡಿ' ನೋ. 

ಹತ್ತೆಹೊದ್ದು (ಕ್ರಿ). ಎ ಹತ್ತೆಸೇರು: ಇತ್ತ.ಬಾ ಎನ್ನದವನ ಹತ್ತೆಹೊದ್ದಲುಬೇಡ 
(ದೇದಾವ. ೨೮-೪೮). [ಹತ್ತೆ (« ಪತ್ತೆ) 4 ಹೊದ್ದು, (ಆ ಪೊರ್ದು)] 

ಹತ್ಯ (ನಾ). ಕೊಲ್ಲುವಿಕೆ; ಸಂಹಾರ; ಹತ್ಯೆ. (ಸಂ. 

ಹತ್ಯಾಕಾಂಡ (ನಾ). ೧. ಕೊಲ್ಲುವಿಕೆಯ ಪ್ರಸಂಗ; ಹತ್ಮೆಯ ಪ್ರಸಂಗ. 
೨. (ಆಲಂ) ಸರ್ವನಾಶ: ಹತ್ಕಾಕಾಂಡವಾರಂಭಿಸಲು . . . ಕ್ಷಣಕ್ಷಣವನ್ನೂ 
ಎಣಿಸುತ್ತಿದ್ದ ರಾಜಂ ತಂದೆಯ ಚಿತ್ರ ಸ್ವಾಮಿಯ ಮನಸ್ಸಿನ ಮುಂದೆ ನಿಂತಿತು (ಸ್ವಾಮಿಸ್ನೇ. 
೧೨೨); ಈ ಸಾಮೂಹಿಕಹತ್ಕಾಕಾಂಡದಲ್ಲಿ ತನ್ನ ಇಸ್ವಿಕಲ್ಲಿಗೂ ಅಷ್ಟೇ ಶ್ರೇಯಸ್ಸುಂಟು 
ಎಂದು ಅದರ ಅರ್ಥವಿದ್ದೀತು (ದೇಕನೈೆ. ೩೨). [ಸಂ.] 

ಹತ್ಕಾರ್‌ "ಹತ್ಕಾರು' ನೋ. 

ಹತ್ಯಾರ "ಹತ್ಕಾರು' ನೋ. 

ಹತ್ಯಾರು, ಹತಾರ, ಹತಾರು, ಹತಿಯಾರು, ಹತ್ಕಾರ್‌, ಹತ್ಕಾರ (ನಾ). ಕತ್ತಿ, 
ಖಡ್ಗ, ಬಂದೂಕು, ತುಬಾಕಿ ಮೊದಲಾದ ಆಯುಧ; ಶಸ್ತ್ರ: ಆ ಯರಡಜನ 
ಚೇಲೇರ ಕೈಯ ಇದ್ದ ಹತ್ಕಾರು: ಚಕಮುಕಿ ಬಂದೂಕು ಯರಡು (ರಾಜೇಂದ್ರ. ೫೭); 
ಅವೊತ್ತೆಲ್ಲ ನಾಯಕನು ಹತ್ಕಾರುಗಳ ಜೊತೆಯಲ್ಲಿದ್ದನು (ಮಲ್ಲ. ೫). ಹತಾರ: 
ಹೆಚ್ಚಿನ ಹತಾರ ಮುಚ್ಚಿಟ್ಟರು (ಕನ್ನಚಾ. 6೬); ನಾವು ತುರುಗಾಹಿಗಳು ಹತಾರ ಸಹಿತವಾಗಿ 
ಕವಳ ಕುಡುಗೋಲು ಗೊಂಗಡಿ ತೆಗೆದುಕೊಂಡು ಹಿಂಬಾಲಿಸಿಕೊಂಡು ಹೋಗುವೆವು 
(ಸುಮುಂ. ೬೬), ಹತಾರು: ಆಳುಗಳು ಹತಾರುಗಳನ್ನು ಹಿಡಿದು ನೆಟ್ಟಗೆ ನಿಂತು ನೋಡಿದರು 
(ಕಾನೂರು. ೧೮೧); ಹಾರೆ ಕತ್ತಿ ಸಮೆಗೋಲು ಮೆಟ್ಟುಗತ್ತಿ ಮುಂತಾದ ಕದ್ದ ಹತಾರು 
ಗಳನ್ನು: ಕೊಟ್ಟು . . . ತಿಂಡಿಪದಾರ್ಥಗಳನ್ನು ತೆಗೆದುಕೊಂಡು ಹೋಗತೊಡಗಿದರು 
(ಮಲೆಮು. ೪೪೩). ಹತಿಯಾರು: ಒಓರೆಯಲ್ಲಿದ್ದ ಹತಿಯಾರಿಂದಲೇ ಒಬ್ಬಿಬ್ಬರಿಗೆ 
ಹೊಡೆದಿರುವುದಾಗಿಯೂ . . . ಹೇಳಿದರು (ಸಕತ. ೮೩). ಹತ್ಯಾರ್‌: ""ಹತ್ಕಾರ್‌, 
ಮಂತ್ರಶಕ್ತಿಯುಳ್ಳ ಆಯುಧಗಳಾದ ಅಸ್ತ್ರಗಳಿಗೂ, ಬಾಣ ಕತ್ತಿ ಪಿರಂಗಿ ಮುಂತಾದ 
ಎಲ್ಲಕ್ಕೂ ಹೆಸರುಗಳು'' (ಸಿದ್ಧಾಂತಿ. ೨೬೨). ಹತ್ಯಾರ: ಕುಡುಗೋಲು ಕೊಡತಿ ದೊಣ್ಣೆ 
ಹಾರೆ ಮುಂತಾದ ಕೈಗೆ ಸಿಕ್ಕಿದ ಹತ್ಕಾರಗಳನ್ನು ಕೈಯಲ್ಲಿ ಹಿಡಿದಿರುವರು (ತುಂಗಭ. ೩೧); 
ಬಂದೂಕು, ಹತ್ಕಾರ ಎರಡೂ ತಾ (ಮೇದಿವು. ೧೮). 

[ಆ ಪ್ರಾ. ಹತ್ಹಿಯಾರ್‌./ಮರಾ. ಹತ್ಕಾರ್‌, ಹತಿಯಾರ್‌, ಹತೇರ್‌; ಹಿಂ. ಹಥಿಯಾರ್‌] 

ಹತ್ಯೆ (ನಾ). - ಹತ್ಯ: ಹತ್ಕೆಯೋ ಹನ್ಮತೆಯೊ ವಿಜಯವೋ ಪರಿಭವವೊ ಕ್ಷತ್ರಿಯಂ 
ಸ್ಪಾರ್ಥಮಂ ಗಣಿಸುವನೆ ರಣದೊಳ್‌ ? (ಮಂಕುಕ. ೬೨೪). (ಸಂ. ಹತ್ಕಾ) 

ಹತ್ರ್ಯ "ಪತ್ತಿರ' ನೋ. 

ಹತ್ತ "ಪತ್ತಿರೆ' ನೋ. 

ಹತ್ರ (ನಾ). ಎ ಹಕಾರ: ಥಕಾರಕ್ಕೆ ಹತ್ವಂ-ಗಾಥೆ-ಗಾಹೆ (ಶಮದ. ೨೫೭ ಪ್ರಯೋ). 

{ ಸಂ.) 


೧-೨೭-೧೨). 


ಹಥಳ "ಹತ್ತಳ' ನೋ. 

ಹದ "ಪದ್ಮ' ನೋ. 

ಹದಗ (ನಾ). ದೀಪದ ಹುಳು;ಪತಂಗ : ಹಣ್ಣೆಂದೆಜಗಿ ಹದಗಂಗಳು ಮಹಾಗ್ನಿಯಲೆಅಕೆ 
ಸೀದುರುಳ್ವಂತೆ (ನಿಭಾಗ. ೯-೭-೪೭). [ಆ ಸಂ. ಪತಂಗ] 

ಹದಗಡಲೆ (ನಾ). .ಕಂಕುಳು, ತೊಡೆಸಂದು ಮೊದಲಾದ ಕಡೆಗಳಲ್ಲಿ ಎದ್ದು 
ನೋವು ಕೊಡುವ ಒಂದು ರೀತಿಯ ಗಂಟು; ಉಡುಚು:ಕುರುವು ಹದಗಡಲೆಗಳಿಂದ 
ಯಾರೂ ಸಾಯುವದಿಲ್ಲ (ಹೊಸಂಸಾ. 6೮). [ಹದ(< ಪದ್ಮ) * ಕಡಲೈ(-ಆ ಗಳೆಲೆ)। 

ಹದಗಾತಿ (ನಾ).(ಪ್ರೇಮದ) ಪಕ್ವತೆಯನ್ನು ತಿಳಿದವಳು,- ಹದವನ್ನು 
ಅರಿತವಳು; ಪ್ರೌಢೆ: ಹರೆಯ ಮಾರಿದ ಹದಗಾತಿ ತಲೆಯೊಳೊಂದು ನೆರೆಯಿಲ್ಲ 
(ಸೌಂದಕಾ. ೩-೫೨). [ಹದ (ಆಂ ಪದ್ಮ) * - ಕಾತ್ಮಿ] 

ಹದಗಾಯಿ "ಪದಗಾಯಿ' ನೋ. 


15 


25 


45 


೮೮೧೬ 


ಹದಬೆದೆಗಾಲ 


ಹದಗಾರ "ಹದಗಾಜ' ನೋ. 

ಹದಗಾಸು "ಪದಂಗಾಸು' ನೋ. 

ಹದಗಾಅ , ಹದಗಾರ (ನಾ). (ಪ್ರೇಮದ) ಪಕ್ವತೆಯನ್ನು ತಿಳಿದಿರುವವನು, - 
ಅರಿತವನು; ಪ್ರೌಢ: ವಿರಹಮಂ ತವಿಸಿ ನೆರೆಯೊ ಹದಗಾಅ ನೀನೆಮ್ಮನೆಂದಮರೆಯರ್‌ 
ಭ್ರಮೆಗೊಂಡರು (ಚಿಬಪು೧೯-೩೭). ಹದಗಾರ: ಮುದದಿ ಸ್ತಿರಬಾಳು ಸತ್ಯದ ಹದಗಾರನು 
ವೀರ ತಿಂಮರಾಯ (ಎಕ. ೩1. ಪಾವಗ. ೪೬-೩೨; 1670). [ಹದ (ಆ ಪದ್ಮ) 1 - ಕಾಜ] 

ಹದಗಿಡು "ಪದಗೆಡು' ನೋ. 

ಹದಗುದಿ (ನಾ). ೧. ಪಕ್ವವಾಗುವಂತೆ ಬೇಯುವಿಕೆ; ಹದಕ್ಕೆ ಬರುವ ಕುದಿ: 
ಊರಿನಲ್ಲಿ ಪಾಲುಹಾಕಿದರೆ ಎಂಟಾಣೆಗಿಂತ ಹೆಚ್ಚಾಗಿ ತರುತ್ತಿರಲಿಲ್ಲ. ತಂದುದರಲ್ಲಿ 
ಅರ್ಧವನ್ನು ಹದಗುದಿಯಲ್ಲೇ ರುಚಿ .ನೋಡ್ತೀನಿ ಅಂತಲೋ . . . ನೆಪ ಹೇಳಿ 
ಮುಗಿಸಿಬಿಡುತ್ತಿದ್ದ (ನನ್ನೂರು. ೨೨೫). ೨. (ಆಲಂ) ಪ್ರಯತ್ನ; ತರದೂದು: ನಿನ್ನೇ 
ದಿನ ಹದವಾದ ಮಳೆಯಾಗಿದೆ. ಏನಾದರೂ ಹದಗುದಿಮಾಡಿ ಹೊಲ್ಕೆ ಕಾಳು ಬಿತ್ತೋದು 
ಬಿಟ್ಟು ಆಟಾ ಆಡಿ ಮಲಕೊಂಡವ್ರಲ್ಲಾ (ಹುಟ್ಟಿಹ. ೧೬). [ಹದ («ಪದ,) * ಕುದ್ಧಿ) 

ಹದಗೆಂಪು "ಪದಗೆಂಪು' ನೋ. 

ಹದಗೆಡಿಸು "ಪದಗೆಡಿಸು' ನೋ. 

ಹದಗೆಡು "ಪದಗೆಡು' ನೋ. 

ಹದಗೆಯ್‌ "ಪದಗೆಯ್‌' ನೋ. 

ಹದಗೈ "ಪದಗೆಯ್‌' ನೋ. 

ಹದಗೊಡು "ಪದಂಗೊಡು' ನೋ. 

ಹದಗೊಳಿಸು "ಪದಂಗೊಳಿಸು' ನೋ. 

ಹದಗೊಳ್ಳು "ಪದಂಗೊಳ್‌' ನೋ. 

ಹದಡ "ಪರಡ್ಮು' ನೋ. 

ಹದಡಿ "ಪದಡೆ' ನೋ. 

ಹದಡು "ಪರಡ್ಕು' ನೋ. 

ಹದಡೆ 'ಪದಡೆ' ನೋ. 

ಹದತಪ್ಪು "ಪದಂದಪ್ಪು' ನೋ. 

ಹದದಂಬುಲ (ನಾ). ರುಚಿಕಟ್ಟಾದ ತಾಂಬೂಲ; ಸವಿಯಾದ ವೀಳೆಯ: 
ಇದಿರ್ವಂದಮರ್ದಪ್ಪಿ ಬಾಯೊಳು ಬಾಯಿಟ್ಟು ಹದದಂಬುಲವನೀಸಿಕೊರಿಡು 
(ನೇಮಿಸಂ. ೨೮-೯೬). [ಹದ (ಆ ಪದ, ) 4 ತಂಬುಲ] 

ಹದದೋರೆ (ನಾ). ಹದವಾದ ದೋರೆಕಾಯಿ : ಕಾಯ್ದಳೆಗಮನೊಂದು ಕೊಂಬು 
ಹದದೋರೆಗಳೋಳಿಯನೊಂದು ಕೊಂಬು ಪಣ್ಣಳನೆಸೆವೊಂದು ಕೊಂಬು ತಳೆದಿಂತು ಮನೋ. 
ಹರಮಾಯ್ತು ಮಾಮರಂ (ಕುಸುಮಾ. ೧೦-೧೫೫). [ಹದ (ಆ ಪದ್ಮ) ೬ ದೋರೆ;] 

ಹದನ್‌ "ಪದ್ಮ' ನೋ. 

ಹದನ "ಪದ,' ನೋ. 

ಹದನಗೊಳಿಸು "ಪದಂಗೊಳಿಸು' ನೋ. 

ಹದನಟ್‌ "ಪದನಜ್‌' ನೋ. 

ಹದನು "ಪದೆ' ನೋ. 

ಹದನುಗೊಳಿಸು "ಪದಂಗೊಳಿಸು' ನೋ. 

ಹದಚೆದೆ (ನಾ). ಬಿತ್ತಲು ಯೋಗ್ಕವಾದ ಕಾಲ; ವ್ಯವಸಾಯಕ್ಕೆ ತಕ್ಕ ಕಾಲ: 
ಆ ಹೊಲನಂ ಹಸಮುಡಿ ಬಿತ್ತುವ ಪರಿ ಇನ್ನಾವುದಯ್ಮಾ ಎಂದೊಡೆ ನಾದಬಿಂದು ಕಳೆ 
ಮಳೆಗಾಲದ ಹದಬೆದೆಯನಟ್‌ದು ಸ್ಥೂಲವೆಂಬ ದಿಂಡಿಗೆ ತ್ರಿದೇವರೆಂಬ ತಾಳ ನೆಟ್ಟು 
(ಸರ್ವವ. ೧೦೬-೫೬೮); ಹದಬೆದೆಯಲಾರಂಬ ಕದನದಲಿ ಕೂರಂಬ ನದಿಯ ಹಾಯುವಲಿ 
ಹಲುಗೋಲ ಮಜದಾತ ವಿಧಿಯ ಬೈದೇನು (ಸರ್ವಜ್ಞ. ೧೩೬೩); ಬೆದೆಯರಿತು ಹದಮಾಡು 
ಹೃದಯದೀ ಹೊಲವನ್ನು ಹದಬೆದೆಯನರಿತಂಥ ಹೃದಯವಾಸೀ (ನಾದಲೀ. ೧-೨). 

[ಹದ (ಪದ) 4 ಬೆದೆ) 
ಹದಬೆದೆಗಾಲ (ನಾ). (ಬೀಜವನ್ನು ಬಿತ್ತಲು) ಪಕ್ವವಾದ ಮತ್ತು ಯೋಗ್ಯವಾದ 


ಹದಮಳೆ `` ೮೮೧೭ ದ ಹದಿರ್‌ 


ಕಾಲ: ಕಾಡಗಿಡಗಳ ಕಡಿದು . . . ಭೂಮಿಯ ಹಸನಗೊಲಳಿಸಿ ಹದಬೆದೆಗಾಲ | ಹದಿಗು "ಪದುಗು' ನೋ. 
ನೋಡಬಿಳಧಾನ್ಮಗಳ ಬಿತ್ತಿ (ನವಮೋ. ೨-೪೨). (ಹದಬೆದೆ “- ಕಾಲ) -| |ಹದಿಗೆ: "ಪೊದಕ್ಕೆ' ನೋ. 
ಹದಮಳೆ_ "ಪದವಟ್‌' ನೋ. | ಹದಿಗ್ಮೆ (ನಾ). ಒಂದು ಬಗೆಯ ಆಯುಧ: ಬಿಲ್ಲು ಬಾಣವು ಈಟಿ ಹದಿಗೆ ಪಿಡಿದ 
ಹದಮಾರು (ಕ್ರಿ). ರೀತಿಯನ್ನು ಕಳೆದುಕೊಳ್ಳು; ಕ್ರಮತಪ್ಪು: ಕರ್ಣಾಭರಣದ ಕತ್ತೀ ಗುದ್ದೆಗಳಲಿ ಘಲ್ಲುಘಲ್ಲನೆ ವೂರಿಕೊಳುತಾ ಕಾಲಕಿಂಕರರಂದದಲ್ಲಿ . . . 
ಹುಡುಗಿಯ ಸಹಾಯದಿಂದ ತನ್ನ ಹೆಂಡತಿ ತಯಾರಿಸಿದ್ದ ಭೋಜನ ಎಲ್ಲಿ ಹದಮಾರುತ್ತೊ | 5 | ಬಂದರಾಗ (ಸಾರಂಗ.೨೧). || 
ಎಂದು ಅವನು ಶಂಕೆ ವ್ಯಕ್ತಪಡಿಸಿದನು (ಪುನರು. ೨೯೦); ಎಲ್ಲರೂ ನಮಗೇಕೆ ಆ ಏಚಾರ | |ಹದಿಟೆ "ಪದಿಟೆ' ನೋ. 
ಎಂದು ಕುಳಿತರೆ ನಿತ್ಯ ಊರಲ್ಲಿ ಆಗುವ ಅನರ್ಥಗಳು ಮಾತ್ರ ಹದಮಾರುತ್ತದೆ |, |ಹದಿಟೆಗೆಯ್‌ "ಪದಿಟೆಗೆಯ್‌' ನೋ. 


(ಕಾವೇರಿ. ೬). [ಹದ(< ಪದ್ಮ) 3- ಮಾರು(< ಮಾಲು) ಹದಿನ್‌ "ಪದಿನ್‌' ನೋ. 
ಹದರಿ (ನಾ). ಬೆದೆ; ನಸೆ: ಹಸುವಿಗೆ ಹದರಿ ಬಂದಿದೆ (ಯ). "ಹದರಿದನ' ಹದಿನಯ್ದು "ಪದಿನಯ್ದು' ನೋ. 

ಪರಾ. (ಆ ಹದ 10 |ಹದಿನಾಕು "ಪದಿನಾಲ್ಕು' ನೋ. 
ಹದರಿಕ್ಕ್ಕು "ಪದಿರಿಕ್ಕ'ನೋ. ಹದಿನಾರು "ಪದಿನಾಜು' ನೋ. 


ಹದರಿಕ್ಕ್ಕು (ಕ್ರಿ). ಹೆದರಿಸು; ಭಯವನ್ನುಂಟುಮಾಡು: ಗದಗದಿಸಿ - ಕಾಂತಾ | |ಹದಿನಾರುಭಾವನೆ "ಪದಿನಾಜುಭಾವನೆ' ನೋ. 
ಸಮೂಹವು ಬೆದರಿದುದು ಜಗದೀಶ್ವರೀಕ್ಷಿಸಿ ಬೆದರಬೇಡೆಂದಭಯಪದ್ಮವ ತೋರಿ | [ಹದಿನಾಲ್ಕು "ಪದಿನಾಲ್ಕು' ನೋ. 
ಹೂಂಕೃತಿಯ ಮದಮುಖನ ಹದರಿಕ್ಕಿ ತೋರಿಸೆ ಬುದುಬುದಾಕಾರದಲಿ ಕೇಸರಿ | |ಹದಿನಾಜು "ಪದಿನಾಟು' ನೋ. 
ವದನದಲಿ ಜನಿಸಿದವುಯಡೆಬಿಡದಬುಧಿಘೋಷದಲಿ (ಅಂಬಿಕಾ. ೩೨-೩೭). |15 |ಹದಿನಾಜುಕಳೆ (ನಾ). (ಚಂದ್ರನ) ಷೋಡಶಕಲೆಗಳು. 
[ಹದರ್ಕು( ಆ ಪದಲ್ಲು) *-ಇಕ್ಕು] ಹದಿನಾಖುಕಳೆಯಣ್ಣ ವ ಷೋಡಶಕಲೆಗಳನ್ನು ಹೊಂದಿರುವವನು; 
ಹದರಿದನ (ನಾ). ಬೆದೆಗೆ ಬಂದ ಹಸು; ನಸೆ ಬಂದ ಆಕಳು: ಹದರಿದನಕ್ಕೆ ಚಂದ್ರ: ಅಂಗಜಭಟನ ಖಂಡೆಯದೇಟ್‌ನವರಿಗೆ ಸುಖತರವೆ ಹದಿನಾಜುಕಳೆಯಣ್ಣನ 
ಹದಿನಾರು ಹೋರಿ (ರೂಢ). [ಹದರಿ% ದನ] ವಿಲೋಕನವು (ತೊರರಾ. ೩-೧೧-೪೯). (ಹದಿನಾಜು (ಆ ಪದಿನಾಲು ) 4 ಕಳ್ಮೆ (ಕಲ್ಲೆ) 
ಹದರ, "ಪದಿರ್‌,' ನೋ. ಹದಿನಾಖಭಾವನೆ "ಪದಿನಾಜುಭಾವನೆ' ನೋ. 
ಹದರ್ಕು "ಪರಡ್ಕು' ನೋ. 20 ಹದಿನೆಂಟು "ಪದಿನೆಂಟು' ನೋ. 
ಹದವರಿ "ಪದನಟ್‌' ನೋ. ಹದಿನೆಂಟುದೋಷ "ಪದಿನೆಂಟುದೋಷ' ನೋ. 
ಹದವಳಿ (ಕ್ರಿ). ಹದತಪ್ಪು; ಹವಣುಗೆಡು: ಹಮ್ಮುಗೊಳದೆ ಹದವಳಿಯದೆ | |ಹದಿನೆಂಟುಸಮಯ (ನಾ). ಹದಿನೆಂಟು ಬಣ,- ಪಂಗಡ: ಅಜುವತ್ತು 
. . ಚಿತ್ತ ಸಮ್ಮತಿಯಲ್‌ತೆಸಗುವುದು (ಹಬಬ. ೪-೧೫). | ಗವುಡು ನೂಟ್‌ಪ್ಪತ್ತುಸ್ತಾನವೂ ಹದಿನೆಂಟುಸಮಯವೂ ನೆರೆದು (ಎಕ.೪॥. ಶಿವಮೊ. 
[ಹದ (ಆ ಪದ್ಮ) ೬ ಅ೪ಿ(< ಅಟ) ೧೯-೧೫; 1309). (ಹದಿನೆಂಟು (ಆ ಪದಿನೆಂಟು ) 4 ಸಮಯ, 
ಹದವಳೆ "ಪದವಟ್‌' ನೋ. ಹದಿನೆರಡು "ಪನ್ನೆರಡು' ನೋ. 
ಹದವಟ್‌ "ಪದನಟ್‌' ನೋ. ಹದಿನೇಳು "ಪದಿನೇಮ್‌' ನೋ. 
ಹದವಿಲು "ಪದವಿಲ್‌' ನೋ. ಹದಿನೇಟು "ಪದಿನೇಟ್‌' ನೋ. 
ಹದವಿಲ್ಲು "ಪದವಿಲ್‌' ನೋ. ಹದಿನೈದು 'ಪದಿನಯ್ದು' ನೋ. 
ಹದಹದಿಕಿಸು (ಕ್ರಿ). ೧. ಅದಿರು; ಗಿಟಕರಿಸು; ಅಲ್ಲಾಡು: ಬೆಳರ್ದುಟಿ ಬಿಂಬಿಸೆ | |ಹದಿಬತೆ "ಹದಿಬದೆ' ನೋ. 
ಹದಹದಿಕಿಸೆ ಪಲ್ಲು ನಳಿನಮುಖವು ಕೊರಗುತಲಿ ತಳರುವ ಕೋಮಲಾಂಗಿಯ ಕಂಡು |30 | ಹದಿಬದೆ, ಅದೆಬದೆ, ಪತಿಬ್ರತೆ, ಹದಿಬತೆ (ನಾ). ಗಂಡನ ಸೇವೆಯನ್ನೇ 
(ಆನಂಚ. ೯-೧೨೯). ೨. ಅಲ್ಲಾಡಿಸು; ಆಲುಗಿಸು: ಮದಗಜದೊಬ್ಬುಳಿಗೆದಣಾಸಿ ವ್ರತವಾಗಿ ಉಳ್ಳವಳು; ಗರತಿ; ಸಾಧ್ವಿ: "ಹದಿಬದೆಯೆಂದು ಪತಿವ್ರತೆ'' 
ನಿಡಿದಾಗಿ ಪದುಳದಿ ಮಲಗಿ ವಾಲವನು ಹದಹದಿ [ಪಾಠಾಂ. ರಿ] ಕಿಸುತಿರ್ದ ಮೃಗರಾಜನಿರೆ (ಕಶಸಾ. ೬೨-೩೬೮); ಲಂಪಟಕೊಳಗಾಗದ ಹದಿಬದೆಯಂತೆ . . . ಪೆರ್ಸಂಪಗೆಮರ 
ಸ್ಪಪ್ನವೊದವಿ ಕಂಡಳು ಮೃಗನೇತ್ರೆ (ಅನಂಚ. ೫-೯೬). [ಹದಹದಿಕು + - ಇಸು] ಗಳೊಪ್ಪಿದುವು (ಮೋಹತ. ೨೪-೪೯); ಹದಿಬದೆಯರೆಂದು `ಹೆಸರಾಂತ ಹೆಣ್ಮಣಿಗಳಂ 
ಹದಹದಿಕು (ಕ್ರಿ). ಅಲ್ಲಾಡು; ಅಲುಗು: "ಹದಹದಿಕಿಸು' ಪರಾ. [7 ಪರಿಕಿಸಿದೆನವರುಂ ಸುಲಭಮಾದರಯ್‌ (ಶ್ರೀರಾಮ. ೨೨೪-೩೫೨). ಅದೆಬದೆ: 
ಹದಹದಿಸು (ಕ್ರಿ). ಹದವಾಗಿರಿಸು: 'ಹದಹದಿಸಿ (ಪಾಠಾ. ಹದೆಸರಿಸಿ, ಹುದಿಸಿದನು, ನುಡಿದಳದೆಬದೆ ಪತಿಯನುಪಚರಿಸೆ ತಳುವಾಯ್ತುದಾಸೀನ ನಿಮ್ಮೊಳಿಲ್ಲ (ಲಕ್ಷ್ಮಭಾ. 
ಹೊದಿಸಿದನು) ಹವಣಿಸಿದನೆಡೆಗೆಡೆಗಿದಿರುಕಲುಗಳ ಬೆಣೆಗಳಲಿ ನಡೆದುದು ೨೧-೧೦). ಪತಿಬ್ರತೆ: "ಪತಿಬ್ರತಿಕೆ' ಪರಾ. ಹದಿಬತೆ: ಮತಿಯಂ ಮಲ'ದು 
ನಿಜೋನ್ನತಸೇತುಬಂಧನ ಹತ್ತುಯೋಜನವ (ತೊರರಾ. ೬-೫-೪೭). [1% - ಇಸ್ಕು! ಮರುಳ್ಲೊಂಬಾ ಹದಿಬತೆಯರ್‌ ಬೆನ್ನಂ ಬಿಡದ ನವಪ್ರಾಯಿತೆಯರೆಸೆದರವನೀಶಂ 
ಹದಹು "ಪದಪು' ನೋ. ಬೀದಿವಿಡಿದು ನಡೆತರ್ಪಾಗ (ಜಯಕಾ. ೧೦-೬೧). 
ಹದ್ಮಿ "ಪದ್ಮಿ' ನೋ. ಪತಿಬ್ರತಾಚರಣಗುಣಸಾವಿತ್ರಿ- ಪಾತಿವ್ರತ್ಯದ ಆಚರಣೆಯ ಗುಣದಲ್ಲಿ ಸಾವಿತ್ರಿ 
ಹದ್ಮಿ "ಪದ್ಮಿ' ನೋ. ಯಂತಿರುವವಳು; ಒಂದು ಬಿರುದು: ಪತಿಬ್ರತಾಚರಣಗುಣಸಾವಿತ್ರಿ ಪರಿವಾರ 
ಹದ್ಮಿ “ಪದಿನ್‌' ನೋ. ಸಮುದ್ಧರಣಧಾತ್ರಿ - . . ಶ್ರೀಮತ್ತಿರಿಯರಸಿ ಕಂಚಲಮಹಾದೇವಿಯರ್‌-1ಸಾಇಇ. ೫. 
ಹದ್ಮಿ (ನಾ). ಒಂದು ಬಗೆಯ ತೆರಿಗೆ (?): ಕುಳಕೆ ಬಂದ ಹದಿ ಹೊದಕೆ ೪೬-೧೧; 1072). [ಆ ಸಂ. ಪತಿವ್ರತಾ 
ಮೊದಲಾದ ೩೫೩೩ ದ ಸಿದ್ದಾಯವನು . . . ಕೊಂಡು (ಎ5. ೪% ತೀರ್ಥಹ. ಹದಿಮೂರು "ಪದಿಮೂಟು' ನೋ. 
೧೩೦-೧೭; 1424); ಪಡುವ ಸಾಲಿಂದ ಯೆತ್ತುವ ಮೆದೆಯನ ಹದಿಯ ಉಪ್ಪಿನ 7೦೮ | |ಹದಿಮೂಜು "ಪದಿಮೂಟು' ನೋ. 
(ಸೌಣಣ1-1% ೪೫-೧೫; 1451). "ಹದಿಕೆ' ಪರಾ, (1 ಹದಿರ್‌, "ಪದಿರ್‌,' ನೋ. | 
ಹದಿಕೆ "ಪೊದಕ್ಕೆ' ನೋ. ಹದಿರ್ಮ್‌ , ಹದಿರ್ಕು (ನಾ). ೧. ಎಳೆಯ ಕಾಯಿ; ಮಿಡಿ; ಹೀಚು: "“ಹದಿರೆನಲಳಕಂ'' 


45 


ಹದಿರಾಟ 


*. (ಕರ್ಣಾನಿ೪೭). ಹದಿರ್ಕು: ೧. ""ಎಳೆಗಾಯಿ ಮಿಡಿ ಹದಿರು ಹೀಚುಂ'' (ಶಬ್ದಮಂ. ೨೩). 
೨. (ಆಲಂ) ಎಳೆತನ; ಬಾಲ್ಕ: ೨೩ ವರ್ಷವೆಂದರೆ ಹೀಗೆ ಹಣ್ಣೂ ಅಲ್ಲ ಹಾಗೆ 
ಹದಿರೂ ಅಲ್ಲ (ಮೂರುಣ. ೩೨). [ದೇ. ॥ ಮಲ. ಪಯಿಣ್ಪಾ]) 

ಹದಿರಾಟ (ನಾ). ಚಮತ್ಕಾರದ ಆಟ: ತೊದಲನುಡಿ ಹದಿರಾಟ ಬೆದರುನೋಟಗಳಿಂದ 
ಮದವೇರಿದಾನೆ ಇಮ್ಮಡಿಯಾದವಳು (ಸಾರಂಗ ೫). [ಹದಿರ್‌ (ಆ ಪದಿರ್‌,) 4 ಆಟ) 

ಹದಿರಿಕ್ಕು "ಪದಿರಿಕ್ಕು' ನೋ. 

ಹದಿರಿಸು (ಕ್ರಿ). ವಿಡಂಬನೆ ಮಾಡು; ಚುಚ್ಚಿ ಮಾತನಾಡು: ಉದರನಿಮಿತ್ತವಿಡಿದು 
ಉದರವ ಹೊರೆವವನಲ್ಲ ಹದಿರಿಸಬಲ್ಲ ಚದುರ ಕಾಣಿ ಭೋ (ಚನ್ನವ.ಕ. ೫೬-೧೨೫). 

(ಹದಿರು, ( ಪದಿರ್‌, ) 4 -ಇಸ್ಕು] 

ಹದಿರು, "ಪದಿರ್‌,' ನೋ. 

ಹದಿರ್ಕು "ಪರಡ್ಮು' ನೋ. 

ಪದಿರ್ಮು "ಹದಿರ್ಕ್‌' ನೋ. 

ಹದಿರುಗಾಜಿ (ನಾ). ಚತುರ; ಜಾಣ: ಈ ಹದಿರುಗಾಜನಾತನ ಮಗಂ ಗಡ ಮರಳ್ಹಾ 
ಹಿರಿಯನೆಡೆಗೆಮ್ಮನೊಯ್ವ ಗಡ ಕೇಳಿಮೆಂದು ಹತ್ತಿರಿರ್ದವರ ಕೈವೊಯ್ದು ನಕ್ಕು 
(ಚೆಬಪು ೩೩ - ೧೪). [ಹದಿರು (« ಪದಿರ್‌, ) * - ಕಾಜ] 

ಹದಿರುಗಾಖಿಕೆ (ನಾ). ಜಾಣ್ಮೆ; ಚಮತ್ಕಾರ: ಕದನವೆಂದೊಡೆಯೆನ್ನ ಹೃದಯ 
ಜರ್ಜರಿಸುತಿದೆ ಮೃದುಮಾತನಾಡೆಂದು ಬಡವನಂದದಿ ನುಡಿಯೆ ಹದಿರುಗಾಲ್‌ಕೆಯ 
ನಿನ್ನಯ ಬಲ್ಮೆಯೊಳಗೆನ್ನ ಮಾಯೆಯಂ ಗೆಲ್ಹನೆನಲು (ಪ್ರಭು ೬-೧೧). 

(ಹದಿರುಗಾಅ + - ಇಕೆ] 

ಹದಿರುನೋಟ (ನಾ). ಬೆಡಗಿನ ನೋಟ: ಹ (ಪಾಉಾಂ.5]ದಿರುನೋಟದ ಮಿಂಡಿ 
ಬೇಡಿತಿ ಪುದಿಯೆ ತನ್ನೊತ್ತಿನಲಿ ನಿಂದನು ಮದನನಾ ಬಟ್ಟೆಯಲಿ ಸಂದ ಪುಳಿಂದ 
ವೇಷದಲಿ (ಸಾಳೃಭಾ. ೩೦-೧೭). [ಹದಿರು (ಆ ಪದಿರ್‌, ) 4 ನೋಟ] 

ಹದಿರುವಯ್ಗಳು (ನಾ). ಚಮತ್ಕಾರಯುಕ್ತವಾದ ಬಯ್ಗಳು: ಸುಯ್ಗಳುಣ್ಮದ 
ಭರಂ ತನುಬಂಧನಂ ಹದಿರುವಯ್ಗಳುಣ್ಮದ ಲಲ್ಲೆ ನಡದುಗುರ್‌ ಕರಗದೆರ್ದೆ 
ಪೊಯ್ಗಳುಣ್ಮದ ಸರಸಮಟ್‌ಕೆಗೂಡಿದ ಪರವಶಂ ಜಾರರೊಳ್‌ ಮೆಜ'ದುದು 
(ಚೆಬಪು. ೯-೧೫). ([ಹದಿರು, (ಆ ಪದಿರ್‌,) 3” ಬಯ್ಗಳು(< ಬಯ್ಗುಳ್‌)) 

ಹದಿರುವಾತು "ಪದಿರುವಾತು' ನೋ. 

ಹದಿರ್ಗೊಳ್ಳು (ಕ್ರಿ). ಚಂಚಲವಾಗು; ಉದ್ವಿಗ್ನಗೊಳ್ಳು: ಮುಟ್ಟಿದೊಡಾಕ್ಷಣ 
ತನುರೋಮಗಳು ಗುಡಿಗುಟ್ಟಿ ಮೆಯ್ಕೊಳಗೆ ಕಾತುರವ ಮುಟ್ಟಿದರೆದೆ ಹದಿರ್ಗೊಳ್ಳದೆ 
ಕರಣದ ಗಟ್ಟಿವಾಳದೆ ತೆರಳಿದಳು (ಮೋಹತ. ೩೧-೨೮). 

[ಹೆದಿ್ಮು(< ಪದಜ್ಮು) 4 ಕೊಳ್ಳು (ಆ ಕೊಳ್‌) 

ಹದಿವಡು (ಕ್ರಿ). (ಆಯಕಟ್ಟಾದ) ನೆಲೆಯಲ್ಲಿ ನಿಲ್ಲು: ನಿನ್ನತಹಿಯೋ 
ಪ್ರಾಣನಾಥ ಕೇಳೆನಗೆ ತನಗಿನ್ನೇನು ವೈರವೋ ನೀನಗಲಲೊಡನೆ ಕವಿದೆನ್ನನಿಸಲೆಂದು 
ತಿರುವಿನೊಳು ನನೆಗೆಣೆದೊಟ್ಟು ಹದಿವಟ್ಟು ಕಂದರ್ಪನು ಸನ್ನದ್ಧನಾಗಿ ನಿಂದು 
(ಸೌಂದಪು. ೧೭ - ೪೩). (ಹದ್ಮಿ( ಪದ್ಮಿ) *- ಪಡು) 

ಹದಿಹ (ನಾ). ಒಳ್ಳೆಯ ಅವಕಾಶ; ಸುಸಂದರ್ಭ: ಬೆಳೆದೆಳೆಯ ದರ್ಭೆಯಂ ಕಂಡು 
ಹಾರಯಿಸಿ ನಾನಿದನೆಲ್ಲವ ಗಳಗಳನೆ ಕೊಯ್ದು ಕೊಂಡೊಯ್ದಿತ್ತಡೆನ್ನೊಡೆಯ ಮುಳಿಯದಿಹ 
ನಿದು ಹದಿಹನೆಂಬಾಸೆಯಿಂ ಹೊಲ'ಯನಿಳುಹಿ [ಪಾಠಾಂ. ನೆಂಬಾಸೆಯಿಂ ಹೊಟಯನಿಳುಹಿ 
ಮತ್ತೆಳಸಿ, ನದು ದಿಟಂಯೆಂಬಾಸೆಯಿಂ ಹೊಅ'ಯನಿಳುಹಿ] ಕುಡುಗೋಲ್ವಿಡಿದು 
ಸಾರ್ದನಸ್ತಾದ್ರಿಯಂ ಸಾರುತಿಹ ಸೂರ್ಯನಂತೆ (ಹಚಕಾ. ೧೨-೮). 

[ಹದ್ಮಿ(ಆ ಪದ್ಮಿ) ೬ - ಹೃ(ಆ -ಪೃ)। 

ಹದಿಹರೆಯ (ನಾ). ಹತ್ತು, ಹನ್ನೊಂದು ವರ್ಷದ ಪ್ರಾಯ: ಅಲ್ಲಿ ಸೇರಿದ್ದವರೆಲ್ಲ 
ಹದಿಹರೆಯದ ಹುಡುಗರೇ (ರೂಢಿ). [ಹದ್ಮಿ(< ಪದಿನ್‌) 4 ಹರೆಯ(< ಪರಯ)। 

ಹದುಗಿಸು (ಕ್ರಿ). ಕುಗ್ಗಿಸು; ಸಂಕೋಚಗೋಳಿಸು: ಭಂಗವಡಿಸದೆ ಹಸಗೆಡಿಸದೆ 
ಹದುಗಿಸದೆ ಬಸಿಟೊಳು ಬಂದ ಪೆಣ್ಮಕ್ಕಳ ಮಜುಕವ ಸೊಸೆಯರೆಡೆಯೊಳೆಸಗುವುದು 


(ಹದಿಬ. ೪-೨೫). [ಹದುಗು, (ಆ ಪದುಗು) + - ಇಸ್ಬು! 


ಹದ್ದು; 


ಹದುಗ್ಗು, "ಪದುಗು' ನೋ. 

ಹದುಗ್ಗು (ನಾ). ಪಕ್ಕ; ಬದಿ; ದಡ: ಮೊದಲೇರಿಯ ಹದುಗಿಂ ತೆಂಕಲು ಕೊಳಗ 
ಎಂಟು (ಮೈಆರಿ. ೧೯೩೭, ೧೮-೪೧; 1289); ಬಯಲ ಹದುಗಿನ ಗದ್ದೆ (ಇಎ. ೧೯೫೨, 
ಹಿರೇಕೆರೂರು. ೪೬-೨೩; 7. [4- ತಮಿ. ಪತುಕ್ಕೆ] ' 

ಹದುರು "ಪದಿರ್‌,' ನೋ. 

ಹದುಳ "ಪದುಳ' ನೋ. 

ಹದುಳವಿಡು (ಕ್ರಿ). ಕ್ಷೇಮವಾಗಿಡು; ಸುಖವಾಗಿಡು: ಹದುಳವಿಡುವವರಿಲ್ಲ 
ಸೇನೆಯ ಮೊದಲಿಗರು ಮುನ್ನೋಟವಿಕ್ಕಿತು ಕದನದಲಿ ಕೈಸೂಅ*ಗೊಟ್ಟರು ಜಯವ 
ತಮತಮಗೆ (ಕುವ್ಮಾಭೀ. ೯-೨೭). [ಹದುಳ(ಆ ಪದುಳ) 4 ಇಡು] 

ಹದುಳವಿರು "ಪದುಳಮಿರ್‌' ನೋ. 

ಹದುಳಹೋಗು "ಪದುಳಂಬೋಗು' ನೋ. 

ಹದುಳಿಗ "ಪದುಳಿಗ' ನೋ. 

ಹದುಳಿಗಚಿತ್ತ (ನಾ). ನೆಮ್ಮದಿಯಿಂದ ಕೂಡಿದ ಮನಸ್ಸುಳ್ಳವನು: ಹದುಳಿಗ 
ಚಿತ್ತನಾಗಿ ಹರ್ಷಾನಂದದಿಂ ಸೇವನೆಯ ಮಾಡಿ . . . ಶಿವಮಯನಾಗಿರ್ದೆನಯ್ಕ 
(ಆಖಂಡೇ. ೨೪೮-೧೦೧). ಗ[ಹದುಳಿಗ( ಆ ಪದುಳಿಗ) + ಚಿತ್ತ] 

'ಹದುಳಿದ "ಪದುಳಿದ' ನೋ. 


ವ “ಪದುಳಮಿರ್‌' ನೋ. 


ಹದುಳಿರಿಸು "ಪದುಳಮಿರಿಸು' ನೋ. 

ಹದುಳಿಸು "ಪದುಳಿಸು' ನೋ. 

ಹದುಳು "ಪದುಳ' ನೋ. 

ಹದುಳೆ (ನಾ). ಸುಖವಾಗಿರುವವಳು: ಹದುಳೆ ಹೊಂತಕಾರಿ ದೆಸೆದಿಕ್ಕ ನೋಡುತ 
ಕುಶಲರೆಲ್ಲರನು ಸೋಲಿಸುವಂತೆ ಬಂದು ನಿಂದಿಹಳು (ಸೌಂದಕಾ. ೩-೪೦). 

(ಹದುಳ (ಆ ಪದುಳ) + - ಎ] 

ಹದ್ಮೆ "ಪದೆ' ನೋ. 

ಹದ್ದೆ (ನಾ). ಪಕ್ಕ; ಬದಿ: ಊರಿಂ ಪಡುವಣ ಕೆಚೆಯ ಹಿಂದೆ ಮತ್ತರು 
ನಾಲ್ಕು ಹದೆಯ ಹಡುವಣ ಹಳ್ಳದಿ ಹಡುವಲು ಮತ್ತರು ನಾಲ್ಕು (ಎಕ.1( ಚಿತ್ರದ. , 
೩೬-೪೯; 1199). "ಹದುಗ್ಮು' ಪರಾ. [ಆ ಪದ್ಮಿ ಇ) 

ಹದ್ದಿಕೆ "ಪೊದಕ್ಕೆ' ನೋ. 

ಹದ್ದು "ಪರ್ದು' ನೋ. 

ಹದ್ದು, ಪದ್ದು (ನಾ). ೧. ಗಡಿ; ಸೀಮೆ; ಮೇರೆ: ನಮ್ಮ ಅಪ್ಪಣೆ ಇಲ್ಲದೆ ನಿಮ್ಮ 
ಹದ್ದು ದಾಟಿ ನಮ್ಮ ಅರ್ದಿಗೆ (ಹದ್ದಿಗೆ) ಬರುವುದಕ್ಕೆ ಕಾರಣವೇನು (ರಾಜೇಂದ್ರ. ೧೯). 
೨. ಅಂಕೆ; ಅಧೀನ; ನಿರ್ಬಂಧ: ನಮ್ಮ ಗುರುವೆ ಸಾಕು ಅವರನ್ನು ಹದ್ದಿನಲ್ಲಿಟ್ಟಿ 
ರುವುದಕ್ಕೆ (ತುಂಗಭ. ೯೯): ತಾಯಿಯ ಹದ್ದಿನಲ್ಲಿ ಬೆಳೆದ ಮಗ ಸಾಂಬನಿಗೆ ತಾಯಿಯ 
ಮಾತೇ ವೇದವಾಕ್ಕ (ಹೊಸ್ತಿ ೧೯). ಗಿ ಪದ್ದು: ೧. ಮುಳಿದು ಪದ್ದಿನಿಂದಾ ಪರಶು. 
ಪಾಣಿಯುಂ ಮುಂದೆಸಗಿ ನಡದಾ ಪ್ರಯಾಣದೆಡೆಗೆ (ಪರಶು. ೩೯-೨೬). ೨. ಪಾರ್ಥಿವರ 
ವಂಶದೊಳುದ್ಭವಿಸಿ ಪದ್ದನುಳಿದಿಳೆಯೊಳುಂ ಜೀವಿಪಡೆ ಭವದಂಫ್ರಿಶಿಷ್ಠ ತಾಂ 
ನಿದೆ್ಯವನೆ (ಪರಶು. ೨೯-೧೫). 


ಹದ್ದುದಾಟಿಸು ಎ ಗಡಿಹಾಯಿಸು; ಗಡಿಪಾರುಮಾಡು: ಕಳವಿನ ಪ್ರಕರಣದಲ್ಲಿ 
ಮನೋಹರನನ್ನು ಹಿಡಿಸಿ ಬ್ರಿಟಿಶ ಹದ್ದುದಾಟಿಸಿ ಆ ಸಂಸ್ಥಾನಕ್ಕ ಕಳಿಸುತ್ತೇನೆ 
(ಕೊತಕ್ಷಾ. ೫). [ಓ- ಆರ. ಹದ್ದ್‌; ಹಿಂ. ಹದ್‌; ಮರಾ. ಹದ್‌, ಹದ್ದ್‌ ] 
ಹದ್ದುಗಟ್ಟು (ನಾ). (ಆಲಂ) ಬಹಳ ಬಿಗಿಯಾದ ಬಂಧನ: ದಾನವನ ಕದ್ದ 
ಕಳ್ಳನ ಕಟ್ಟುವಂದದಿ ಹದ್ದುಗಟ್ಟನು ಕಟ್ಟಿ ಹೊಡೆದರೆ ಬಿದ್ದನಸುವಡಗಿತ್ತು 
(ಕೌಶಿರಾ. ೨೧-೩೯). [ಹದ್ದು (ಆ ಪರ್ದು) * ಕಟ್ಟು) 
ಹದ್ದುಗಣ್ಣು (ನಾ). (ಆಲಂ) ಕ್ರೂರವಾದ ದೃಷ್ಟಿ; ಕೆಟ್ಟ ನೋಟ: ಆಕಾಶದಲ್ಲಿ 
ಹಾರಾಡುತ್ತಿದ್ದ ಹದ್ದುಗಳಲ್ಲಿ ಒಂದು ಇಳಿದು . . . ಅಗ್ರಹಾರವನ್ನೆಲ್ಲಾ ಹದ್ದುಗಣ್ಣಿನಲ್ಲಿ 
ಈಕ್ಷಿಸಿತು (ಸಂಸ್ಕಾರ. ೬೪); ಇನ್ನು ಕೆಲವರು ಆದಿಲ್‌ಶಾಹಿಯ ಹದ್ದುಗಣ್ಣಿಗೆ ಸಿಕ್ಕು ತಮ್ಮ 


35 


40 


45 


ಹದ್ದುಗೈೆ 


ಪ್ರಾಣಗಳನ್ನು ನಾಡಿಗಾಗಿ ಬಲಿದಾನವಿತ್ತರು (ಕುಂಕುಮ.೪೬). 
(ಹದ್ದು (ಆ ಪರ್ದು) * ಕಣ್ಣು(- ಕಣ್‌)) 

ಹದ್ದುಗೈ (ನಾ). ಎ ಹದ್ದುಗಟ್ಟು: ಅರ್ಧರಾತ್ರಿಯೊಳಗೆ ಹೆಣನನು ತಂದು ಕದ್ದು 
ಸುಡುವ ಲಂಡಹೆಣ್ಣ ಹದ್ದುಗೈಯನು ಕಟ್ಟಿ ತಲೆಯನರಿವೆನೆಂದು ಹೊದ್ದಿದ ಹೆಣನ 
ಹಿಂಗಾಲ (ಹರಿಸಾಂ. ೪-೫). [ಹದ್ದು (ಆ ಪರ್ದು) + ಕೈ(ಆ ಕೆಯ್ಮ್‌)] 

ಹದ್ದುಗೈಯಿಡು (ಕ್ರಿ). (ಆಲಂ) (ದೂರದಲ್ಲಿರುವುದನ್ನು ನೋಡುವು 
ನಿರೀಕ್ಷೆಯಲ್ಲಿರು: ಹದ್ದುಗೈಯಿಟ್ಟು [ಪಾಠಾಂ. ಕೈಯಿಟ್ಟು] ಹಾದಿಯ ನೋಡುತೀ 
ಪರಿಯ ಸುದ್ದಿಯಲಿ ನಿಮಿಷಯುಗಮಾಡಿ ದೊಬ್ಬುತ್ತಯೆದ್ದು ಕುಳಿತಿರೆ (ಶ್ರೀಕೃಪಾ. ೨೪); 
ಸದ್ದುಸಪ್ಪಳವನಾಲಿಸುತಿದ್ದೆನಮ್ಮಾ ನಾ ಹದ್ದುಗೈಯಿಟ್ಟು ಕದ ಹೊಂದಿದ್ದೆನಮ್ಮಾ 
(ಶ್ರೀಕೃಪಾ.೨೬).  [ಹದ್ದುಗೈ 4 ಇಡು] 

ಹದ್ದುಪಾರು (ನಾ). ಎಲ್ಲೆ ದಾಟುವಿಕೆ; ಗಡಿಪಾರು; ಸೀಮೋಲ್ಲಂಘನೆ. 

ಹದ್ದುಪಾರುಮಾಡು ಎ (ಅಪರಾಧದ ಶಿಕ್ಷೆಯಾಗಿ) ನಾಡಿನ ಗಡಿಯಿಂದ 
ಹೊರಗಟ್ಟು; ಗಡಿಪಾರುಮಾಡು: ನನ್ನನ್ನು ರಾಜದ್ರೋಹಿಯೆಂದು ದರ್ಬಾರದಲ್ಲಿ 
ಅವಮಾನಗೊಳಿಸಿ ಹದ್ದುಪಾರುಮಾಡಿದರು (ಕುಮುದಿ. 60); ಪರಕೀಯಶತ್ರುಗಳನ್ನು ಈ 
ದೇಶದಿಂದ ಹದ್ದುಪಾರುಮಾಡುವುದಕ್ಕಾಗಿ . . . ಸಿದ್ದನಿರುವೆನು (ಪ್ರಬಂಧ. ೫೭). 
[ಹದ್ದು 4 ಪಾರು] 

ಹದ್ದುಬಸ್ತು(ನಾ). ೧. ಗುರುತು ಮಾಡಿದ ಮೇರೆ,- ಗಡಿ: ಕೆಲವು ಮಂದಿ 
ತಂಟೆಕೋರರಾದ ರೈತಜನರು ನಂಬರಿನ ಹದ್ದುಬಸ್ತಾದ ಬಾಂದುಕಲ್ಲುಗಳನ್ನು ಮನಃ 
ಪೂರ್ವಕವಾಗಿ ಕಿತ್ತೆಸೆಯುವುದೂ ವುಂಟು (ಭೂಮಿ. ೩೮). ೨. ಎಲ್ಲೆ; ಗಡಿ: ನನ್ನ 
ಹದ್ದು ಬಸ್ತಿನ ಜಮಾನಿಗೆ ನೀನು ಬರುವುದು ಬೇಕಿಲ್ಲ (ರೂಢಿ) ೩. (ಆಲಂ) ಅಂಕೆ; 
ಅಧೀನ; ಹಿಡಿತ: ಜನರ ಸ್ವೇಚ್ಛಾಪ್ರವೃತ್ತಿಯನ್ನು ತಡೆದು ಅವರನ್ನು ಒಂದು ನ್ಯಾಯದ 

` ಹುದ್ದುಬಸ್ತಿನಲ್ಲಿ ನಿಲ್ಲಿಸುವುದಕ್ಕೋಸ್ಕರ ಏರ್ಪಟ್ಟದ್ದು (ರಾಜ್ಮಶಾ. ೪೯); ಖೈದಿಗಳ ಈ 
ದೊಡ್ಡ ಗುಂಪನ್ನು ಹದ್ದುಬಸ್ತಿನಲ್ಲಿಡುವುದೇ ಕಷ್ಟ (ಪುನರು. ೨೫೫)... [ಆ ಹದ್ದು! 

ಹದ್ದುಮಾರು "ಹದ್ದುಮಾಲು' ನೋ. 

ಹದ್ದುಮಾಖ, ಹದ್ದುಮಾರು (ಕ್ರಿ). ೧. ಎಲ್ಲೆ ಮಾರು: ಕುಸುಮವೃಷ್ಟಿಯ 
ಸುರಿದನಮರೇಂದ್ರ ಹದ್ದುಮಾಜೌದ ಹಬ್ಬವಾಯಿತು ಹೊದ್ದಿದರ ಹೊರೆವಾತ 
ಸುಖದಿಂದಿದ್ದನು (ಕೌಶಿಕಾ. ೨೨-೭೦). ಹೆದ್ದುಮಾರು: ೨. ಅಂಕೆ ಮಾರು; ನಿರ್ಬಂಧ 
ವನ್ನು ಉಲ್ಲಂಘಿಸು: ಅತ್ತ ದಕ್ಷಿಣದಲ್ಲಿ ಚೋಳ ಪಾಂಡ್ಕರು ಹದ್ದುಮಿರುತ್ತಿದ್ದಾರೆ 
(ಶ್ರೀರಾಯ. ೩೦೨); ಈ ತೋಟದೊಳಕ್ಕೆ ಯಾರೂ ಬರಕೂಡದು. ಹದ್ದುಮಾರಿ ಬಂದವರಿಗೆ 
ಶಿಕ್ಷೆ (ಪುಟ್ಟರ. ೧೩). (ಹದ್ದು 1 ಮಾಜು] 

ಹನ್‌ "ಪದಿನ್‌' ನೋ. 

ಹನಕೆ (ನಾ). ಒಂದು ಬಗೆಯ ಔಷಧೀಸಸ್ಮ: ಬಾನಾವರ, ನೀರುನಲ್ಲೆ, ಹನಕೆ 
(ಮೈಣಗಿ: ೩೯-೭೭೫). |?) 

ಹನನ (ನಾ). ೧. ಕೊಲ್ಲುವಿಕೆ; ಸಂಹಾರ; ವಧೆ : ಬ್ರಾಹ್ಮಣಹನನ ಮಹಾಪಾಪಮಂ 
ಗೆಯ್ದ ನಿಸ್ತ್ರಿಂಶೆಯನೆನ್ನಂ ಪಾಪೆಯಂ ನೀಂ ಬೆಸಗೊಳೆ ಫಲಮೇಂ (ಕಾದಂಪೂ. ೯೫೭); 
ಆಗಸಕ್ಕೆ ಬೆಕ್ಕಸವೆನೆ ತಳ್ತು ಪಾಯ್ವ ಕಣೆಗಳ್‌ ಕೊಲ್‌ದಿಕ್ಕಿದುವಿರ್ವರಂ ನಿರೀಕ್ಷಿಸೆ 
ಪರನಿರ್ನಿಮಿತ್ತಹನನೋದ್ಮಮಮಾತ್ಮವಿನಾಶಕಾರಣಂ (ರಾಜಶೇ. ೫-೧೦೩). ೨. ನಾಶ 
ಪಡಿಸುವಿಕೆ; ಅಳಿವು; ವಿನಾಶ. ೩. ಹೊಡೆಯುವಿಕೆ; ನೋಯಿಸುವಿಕೆ. 

` ೪. ಗುಣಿಸುವುದು. ೫. ಒಂದು ಬಗೆಯ ಶಿಕ್ಷೆ: ಹನನ. . . ದುರ್ಬೋಧ್ಯ 
`ನೌನಿಕಪಧಾಸಂಖ್ಯಾತ ತೀವ್ರವೇದನಾರೂಪಂಗಳಾಗಿ ಶಿವದ್ರೋಹಿಗಳಿಗೆ ನಿಷ್ಕಾರುಣ್ಮದಿಂ 
ಮಾಲ್ಟ ಶಿಕ್ಷೆ (ಎವೇಕ. ೧೮೧).  [ಸಂ.] 

ಹನವಡ್ಡದಗಿಡು (ನಾ). ಒಂದು ಬಗೆಯ ಸಸ್ಕ : ""ಆಮ್ರಪತ್ರಕಃ- ಹನವಡ್ಡದಗಿಡು'' 
(ಓಷಧಿ. ೧೨). |? +ಗಿಡು 

ಹನಸವಾಡಿ "ಪನಸವಾಡಿ' ನೋ. 

ಹನಸವಾತು (ನಾ). (ಆಲಂ) ಗೊಡ್ಡುಮಾತು: ಹನಸವಾತಿಗೆ ನಾನು 
ಹರವಸಗೊಂಬಳಲ್ಲ (ಗೀತಗೋ. ೨೫). [ವ ಹನಸ್ಮು ಮಾತು) 


೮೮೧೯ 


ಹನುಕಲು 


ಷನಸ್ಮು "ಪನ್ನಸು' ನೋ. 

ಹನಸ್ಮು (ನಾ). ವೇದದ “ಪ್ರಶ್ನ' ಎಂಬ ಭಾಗದಲ್ಲಿ ಬರುವ ಮಾತು: ಆ 
ಪನ್ನದಲ್ಲಿರುವ ಹನಸುಗಳಂ ಬೇರೆ ಬೇರೆ ವಿಂಗಡಿಸಿ (ಸೌಗಂಧಿ. ೩೬-೧೭); ಸರ್ವಂ 
ಖಲ್ವಿದಂ ಬ್ರಹ್ಮ ಎಂಬ ಹನಸೆಮ್ಮುವನೆ ಕುರಿತೊ? ಜಗವಂ ಕುರಿತೊ? (ಹೆಬ್ಬೆರ. ೨೩-೧೮). 


[೬ ಪನ್ನ! 
ಹನಸೋಗೆ "ಪನಸೋಗೆ' ನೋ. 
ಹನ್ನಿ "ಪನ್ಮಿ' ನೋ. 
ಹನ್ಮಿ "ಪನ್ಮಿ' ನೋ. 


ಹನಿಕಪ್ಪೆ (ನಾ). (ಕರಾ) ಕಪ್ಪೆಯಲ್ಲಿ ಒಂದು ಬಗೆ; ಮಳೆಗಪ್ಪೆ. 
[ಹನ್ನಿ (ಆ ಪನ್ಮಿ) *-ಕಪ್ಪೈ) 

ಹನಿಕಿಸು, ಹನುಕಿಸು (ಕ್ರಿ). ನೀರು, ರಸ ಮುಂತಾದುವುಗಳನ್ನು ತೊಟ್ಟಿಕ್ಕಿಸು: (8). 
ಹನುಕಿಸು: ನೀರನ್ನು ಹನುಕಿಸಬೇಡ (ರೂಢಿ). (ಹನಿಕು 4 - ಇಸು) 

ಹನಿಕು, ಹನುಕು (ಕ್ರಿ). ಹನಿಯಾಗಿ ಬೀಳು; ತೊಟ್ಟಿಕ್ಕು: (6. ಹನುಕು: 
ರಾತ್ರಿಯೆಲ್ಲಾ ಮಳೆ ಹನುಕುತ್ತಲೇ ಇತ್ತು (ರೂಢಿ). [ನಹನಿ(<ಪನಿ)) 

ಹನಿಕ್ಕೆ (ನಾ). ಒಂದು ಬಗೆಯ ಅಳತೆ (?): ಕೇರಿಯ ನೈರಿತ್ಮದ ಗೋಂಟಿನಲು 
ಏಳು ಕೈಯಗಲ ಹನಿಕ್ಕಯ ನೀಳದ ಮನೆಯು ಮಗ್ಗ ಸಹಿತ ಕೊಟ್ಟರು 
(ಸೌಣಇ . ೧೬೯-೧೭; 1233). (7) 

ಹನಿಗಣ್ಣು (ನಾ). (ಸಂತೋಷ, ದುಃಖ ಮೊದಲಾದುವುಗಳಿಂದ) ನೀರು 
ತುಂಬಿರುವ ಕಣ್ಣು: ಅವ್ರ ನನ್ನನ್ನು ಮಾಮಾನ ತೊಡೆಯ ಮೇಲೆ ಕೂಡಿಸಿ ಹನಿಗಣ್ಣಿ 
ನಿಂದ ದತ್ತಕ ಕೊಟ್ಟಳು (ಸ್ಪತಚ .೨೪); ಒಗ್ಗಾಲಿ ತನಗೆ ನೀಡಲಾದ ಅಪ್ಪೆಲ್ಲ ದ್ರವ್ಮ 
ವನ್ನು ಮರಳಿ ಮುದುಕನಿಗೇ ಅರ್ಪಿಸಿ ಹನಿಗಣ್ಣಿನಿಂದ . . . ನಮಸ್ಕಾರ ಹಾಕಿದನು 
(ಕಂಬಹು. ೨೧). [ಹನ್ನಿ (ಆ ಪನ್ಮಿ) 4 ಕಣ್ಮು(< ಕಣ್‌)) 

ಹನಿಗವನ (ನಾ). (ಆಲಂ) ಸಣ್ಣಕವನ; ಚಿಕ್ಕಪದ್ಕ : ಶ್ರೀ ಅರವಿಂದರ ಸಾವಿತ್ರಿಯನ್ನು 
ಕುರಿತು ಬಂದ ಒಂದು ಹನಿಗವನ (ಜೀವಲ. ೧೨೪). (ಹನ್ನಿ (ಆ ಪನ್ಮಿ) *- ಕವನ] 

ಹನಿಗೂಡು (ಕ್ರಿ). ನೀರಿನಿಂದ ತುಂಬು; ಹನಿತುಂಬು: ಆಕೆಯ ಕಣ್ಣುಗಳು ತಟ್ಟನೆ 
ಹನಿಗೂಡುವುವು (ಬೆತಂಬಾ . ೧೫); ಹನಿಗೂಡಿದರೆ ಹಳ್ಳ, ತೆನೆಗೂಡಿದರೆ ಬತ್ತ (ಗಾದೆ). 

[ಹನ್ಮಿ( ಪನ್ಮಿ) 4 ಕೂಡು] 

ಹನಿಚೆ (ನಾ). ಒಂದು ಬಗೆಯ ಸಸ್ಕ : (ಮೈಔಗಿ ೧೫-೨೭೬). "ಹಣಚ್ಚಿ' ಪರಾ. [?) 

ಹನಿಬ್ಬರು "ಪನ್ನೆರಡು' ಪರಾ. 

ಹನಿಮಳೆ (ನಾ). ತುಂತುರುಮಳೆ; ಸೋನೆ; ಜಿನುಗುಮಳೆ: ರಾತ್ರಿಯೆಲ್ಲಾ 
ಹನಿಮಳೆಯಾಯಿತು (ರೂಢ). "ಜಡಿಮಳೆ' ಪರಾ. 

ಹನಿಹನಿಮಳೆ ಎ ಹನಿಮಳೆ: ಗಾಳಿಮಳೆ, ಹನಿಹನಿಮಳೆ, ಜಡಿಮಳೆ, ಜಿರಾವರ್ತಿ 

ಮಳೆಯೂ ಸುರಿಯತೊಡಗಿತು (ಬಾಳಿಗಿ. ೫೩). [ಹನ್ಮಿ(ಆ ಪನ್ಮಿ)3-ಮಳೆ(ಆ ಮಟ್‌*)) 

ಹನಿಸು "ಪನಿಸು' ನೋ. 

ಹನಿಹೊತ್ತು "ಪನಿಪೊಳ್ತು' ನೋ. 

ಹನ್ಮು (ನಾ). ೧. ದವಡೆ; ಕಪೋಲ: ""ಕಪೋಲಮೆನೆ ಹನು'' (ಮಂಗರಾ. ೯೪-೪); 
ಕ್ರೂರಂ ಸ್ನೂಲಹನುದ್ವಯಂ ಕಲಿಮನಂ . . . ಸಿಂಹೋದ್ಭವಂ (ಜಾತತಿ. ೧೭-೫); ಹನು 
ನಸುನೀಳಮಾಗೆ ಮೃದುವತ್ಮರುಣಾಧರಮಾಗೆ ಪಲ್ಲಳೆಂಬಿನೆ ಯುಜುವಾಗೆ . . . 
ವಿಭೂತಿಯನುಂಟುಮಾಡುಗುಂ (ಲೋಕೋಪ . ೧೧-೨೧); ಚಿಬುಕದ ಮೇಗಣ ಅಣುಗಳೆ . 
ಹನು (ಅಶ್ವಶಾ. ೯-೨೩೬). ೨. ಒಂದು ಬಗೆಯ ಸುಗಂಧದ್ರವ್ಮ. ೩. ಒಂದು 
ಬಗೆಯ ಮೂಲಿಕೆ. (10.1 

ಹನ್ಮು (ನಾ). ಒಂದು ಬಗೆಯ ತೆರಿಗೆ (?): ಸಮಸ್ತ ಗಉಂಡಗಳಿಗೆ ಕೊಟ್ಟ 
ಸಾಸನದ ಕ್ರಮವೆಂತೆಂದಡೆ ತಪ್ಪು ತಉಡಿ ದಂಡ ಉಂಡಿಗೆ ಹಡರ ಹನು ಕೊಂಬಂಣ 

(?] 


(ಎಕ. 1X. ಕಾನೆಕಾ. ೪೧-೧೨; 1300)... 


5 | ಹನುಕಲು (ನಾ). ಹನಿಯುತ್ತಿರುವಿಕೆ; ತುಂತುರುಮಳೆ: ""ಹನುಕಲು-ಹನಿಗಾಲ, 


ಸಮೃದ್ಧಮಳೆಗಾಲ'' (ಜಾನಕೋ.೫೩). [ಹನುಕು (< ಹನಿಕು ) 4- ಅಲು( ಆ ಅಲ್ಮ್‌)] 


ಹನುಕಿಸು 


ಹನುಕಿಸು "ಹನಿಕಿಸು' ನೋ. 
ಹನುಕು `ಹನಿಕ್ಕು' ನೋ. 
ಹನುಚಕ್ರ (ನಾ). [ಅಶ್ವಶಾ] (ಕುದುರೆಯ) ಕಪೋಲದ ಮೇಲ್ಭಾಗ ಹಾಗೂ 
ಕೆಳಭಾಗದ ಸಮೂಹ : ಗಂಡದ ಪೊಅಗಣ ಕೆಳಗಣ ತಂಡಕೆ ಹನುಚಕ್ರಮೆಂಬ ಪೆಸರ 
ದಕಕ್ಕುಂ (ಅಶ್ವಶಾ. ೯-೨೪). [ಸಂ.1 
ಹನುಮ (ನಾ). ೧. (ದೊಡ್ಡ) ದವಡೆಯನ್ನು ಹೊಂದಿರುವುದು. ೨. ವಾಯು 
ವಿನ ಮಗ; ಅಂಜನಾಪುತ್ರ; ಮಾರುತಿ: ವಿತತರಾಕ್ಷಸರಾಜಬಲ ಸಂಗತವನುಜ್‌ 
ಸಂಹರಿಸಿ ರಾವಣಸುತನಿನಬುಜಭವಾಸ್ತದಲಿ ಬಿಗಿವಡೆದನಾ ಹನುಮ (ತೊರರಾ. 
೫-೬ ಸಭತನೆ); ನಿಮಿರ್ದುದು. ನವಿರ್‌, ಮೆಯ್ಲೆ ಹನುಮನಾ! (ಶ್ರೀರಾಮಾ. ೪೮೧-೧೯೩). 
ಹನುಮನ ಕಲ್ಲು ಎ ಹನುಮಂತನ ಮುದ್ರೆಯಿರುವ ಗಡಿಕಲ್ಲು; | 
ಹನುಮನ ಮುದ್ರೆಕಲ್ಲು: ಕೊನೆಯಗೆ ನೆಟು ಕೊಟ ಹನುಮನ ಕಲು (ಮೈಲರಿ. ೧೯೩೭. | 
೪೫೨೨; 1ನೆಯ ಶತ) ಹನುಮನ ತಾಳಿ ಎ ಹನುಮಂತನ ಚಿತ್ರವಿರುವ, ಕೊರಳಲ್ಲಿ 
ಧರಿಸುವ ಒಂದು ಆಭರಣ: ಕತ್ತಿನಲ್ಲಿ ಅಡ್ಡಿಕೆ. . . ಹನುಮಂತನ ತಾಳಿ, 
. ಹುಲಿಯುಗುರು (ಮಲ್ಲ. ೪೦). ಹನುಮನ ಬಾಲ = ಒಂದು ಬಗೆಯ ಯುದ್ಧದ 
ಸಾಮಗ್ರಿ: ಬಲೆ ಪಟ ಹನುಮನ ಬಾಲ ಚಬುಕು ಕೊಳ್ಳಿ ತೊಲಗದ ಕಂಭ ಮುಂದುಲಿವ 
ತಲೆ ಕಳಸದ ಬಿರಿದಿನ ಹರಿಗೆಯ ಮಂದಿ ಕಲಹಕ್ಕೆ ಪೊಅಮಟ್ಟರೊಸೆದು (ಕುರಾಸಾಂ. 
೧೧:೩೩); ಇದೆ ಮುತ್ತಿನ ಕುಚ್ಚಿನ ಹನುಮನ ಬಾಲವಿದೆ ನವರತ್ನದ ಠೌಳಿ ಇದೆ | 
ಪಚ್ಚೆಗಾವಿನ ಸತ್ತಿಗೆಯಿವ ರಾಮನಿದಕೆ ಸಂದೆಗಬೇಡವಿನ್ನು (ಕುರಾಸಾಂ. ೪೦-೧೬); ಹಮ್ಮುಗೆ | 
ವರಹನುಮನ ಬಾಲ ಹೊಂಗಂಟೆ ಹೊಮ್ಮೇಳದ ಕಠಾರಿಗಳು . . . ಒದವಿತೊಗ್ಗಿನಲಿ 
(ಮೋತತ, ೧೯-೧೧). ಹನುಮನ ಹಕ್ಕಿ ಎ ಒಂದು ಬಗೆಯ ಹಕ್ಕಿ: (6 
[ಆ ಸಂ. ಹನುಮತ್‌] 
ಹನುಮಂತ (ನಾ).ಎ ಹನುಮ ೨: ರಾವಣನ ಮೇಲಣ ರಾಜಕಾರಿಯದ 
ಕಥನಕಾಳೋಚಿಸಿ ಕರಡಿ ಕಪಿಗಳಂ ನೆರಪಿ ಪೃಥಿವಿಜೆಯನಅಸಲೈೆ ವೀರಹನುಮಂತನಂ 
ಕಳುಹಿದಂ ಕಾಕುತ್ಸ್ಮನು (ಜೈಮಿಭಾ. ೧೮-೫); ಹನುಮಂತ ಹಗ್ಗ ಕಡಿಯುವಾಗ ಪೂಜಾರಿ | 
ಶಾವಿಗೆ ಬೇಡಿದ (ಗಾದೆ). [ಸಂ. ಹನುಮತ್‌] 
ಹನುಮಂತಡಾಳ (ನಾ). ಕತ್ತಿಯ ವರಸೆಯಲ್ಲಿ ಒಂದು ಬಗೆ; ? ಹನುಮಂತನು 
ಕುಳಿತುಕೊಳ್ಳುವಂತೆ ಕುಳಿತು ತೀವ್ರವಾಗಿ ಹೊಡೆಯುವ ಒಂದು ವರಸೆ: 
ಕುಳಿತುಕೊಂಡನನಾಗಿ ಯೇಳುವಾಗ ಪಾರ್ಶ್ವಗಳಲ್ಲಿ ದೃಷ್ಟಿಯನ್ನು ಮಾಡಿ ಮೇಲೆಯೂ 
ಕೆಳಗೂ ಕೆಸರ ಶ್ರೇಪೇಣ ಆವದುಂಟು ಅದು ಹನುಮಂತಢಾಳ (ಹನುಮಂತಗತಿ)ಯಂದು 
ತಿಳಿವದು (ಖಡ್ಗಟೀ. ೪-೬೧). (ಹನುಮಂತ + ಢಾಳ, (ಆ ಡಾಳ,)) | 
ಹನುಮಂತತೊಪ್ಪಲು (ನಾ). ಒಂದು ಬಗೆಯ ಸಸ್ಕ : ಸಿತ್ತುಂಡೆಗಿಡ, ಸಿಡಿಗೋಲಿ, 
ಹನುಮಂತತೊಪ್ಪಲು, ಚೇಡುಬೀರ (ಮೈಔಗಿ ೨೧-೩೯೩). [ಹನುಮಂತ *- ತೊಪ್ಪಲು] | 
| 


5 


10 


15 


25 


30 


ಹನುಮಗತಿ (ನಾ). ಹನುಮಂತನಂತೆ ನೆಗೆಯುವುದು: ತುರಗರತ್ನಮಂ . . 
ಇಮ್ಮಡಿಘಂಟೇಂದ್ರನರೇಂದ್ರಂ ಹನುಮಗತಿಯಿಂದೇರಿದಂ (ಬೀಳವಂ. ೧-೫೫). 

(ಹನುಮ 4 ಗತಿ) 

ಹನುಮತ್ತು (ನಾ). ಒಂದು ಬಗೆಯ ಹಲ್ಲಿನ ಬೇನೆ,- ದಂತರೆ ಗ: 

ಹನುಮತ್ತೆಂಬದಂತರೋಗದಲ್ಲಿ ಹಲ್ಲುಗಳು ಕಟವಾಯಿಸಂದುಗಳಲ್ಲಿ ವಾತದಿಂದ ಅತ್ಕಂತ 

ವಕ್ರವಾಗಿ ಮುಖವನು ವಕ್ರವಾಗಿ ಮಾಡುವವು (ವೈದ್ಮಸಾ. ॥. ೧೨೨). (ಸಂ. ಹನುಮತ್‌] | 

ಹನುಮದ್ಯೃಜ (ನಾ). ಹನುಮಂತನ ಚಿತ್ರವಿರುವ ಬಾವುಟ,- ಧ್ವಜ: ತಮ್ಮ | 


35 


೮೮೨೦ 


ಹನ್ನಸ 


ಹನುಮಾನಾಸನ (ನಾ). [ಯೋಗ] ಒಂದು ಬಗೆಯ ಆಸನ: ಮುಖ್ಯವಾದ 
ಕೆಲವು ಆಸನಗಳು . . . ೪೮. ಸೇತುಬಂಧಾಸನ ೪೯. ಹನುಮಾನಾಸನ ಇಂ. 
ಗರುಡಾಸನ (ಭಾರದ. ೧೬೭). ಸಂ.) 
ಹನುಮಾಯಣ (ನಾ). ಹನುಮಂತನ ವಿಸ್ತಾರವಾದ ಕಥೆ: ಕೆಟ್ಟೆ ಹನುಮಾಯಣ 
ವಿದಾಯಿತು ಮುಟ್ಟಿ ರಾಮಾಯಣದ ಕಥೆಗಳ ಬಟ್ಟೆದಪ್ಪಿತು ... ಎನುತಣುವನುದಕವನು 
| ಥಟ್ಟನಸುರನ ಬಾಯಿಗೆಟ್‌ದನು (ಕೌಶಿರಾ. ೨೨-೨೩). 
| [೧ ಇದು "ರಾಮಾಯಣ' ಎಂಬ ಶಬ್ದದ ಹೋಲಿಕೆಯ ಮೇಲೆ ಆದ ರೂಪ] . 
ಹನುಮಿಸು (ಕ್ರಿ). ಕೆನೆ; ಹೇಷಾರವಮಾಡು: ನರಿವಿಂಡುಗಳ ಕೂಡಿ ಬಹುವಿಧದ 
ವರ್ಣಗಳಲಿ ತುರಗಮಯವಾಗಿ ಹನುಮಿಸುತ ಖುರಪುಟವೆತ್ತಿ ಧರಣಿಯಂ ಬಗಿದೊಗುವ 
ವಹಿಲಗತಿ ಚಿತ್ರದಿಂದಿರಲು (ಲಶಿಚಂ. ೩೭-೧೨); ಲಳಿ ಮಸಗಿ ಹನುಮಿಸುತ ಖುರದಲಿ 
ನೆಲನ ಕೆರೆದವು ಕುದುರೆ (ಕುವ್ಕಾಭೀ.ಆ-೨); ಹನುಮಿಸಿದೊಡೆ ಸಿಂಹನಾದವೆಂದಾನೆಗಳ್ಮನ 
ಗುಂದುವವು ಕುದುರೆಗಳು ಕನಲಿ ಕಣ್ಣೆಡುವವೆಂದೆನಲಾ ವಾರುವನನುವನದೇನ ಬಣ್ಣಿಪೆನು 
(ಕುರಾಸಾಂ. ೧೩೬-೮೮). [ಹನುಮು + - ಇಸು] 
ಹನುಮು (ನಾ). ಕುದುರೆಯ ಕೆನೆತ; ಹೇಷಾರವ: ಮೋಡಮಂ ಹನುಮಿಂ 
ಪಳಿದೆಂ ನಾಡೆ ನರ್ತನದಿಂ ನಟನಂ ಕೂಡೆ ನಕ್ಕು ಸುವಕ್ತದೊಳಂ ಗಾಡಿಯಿಂದೆ ಪತಿವ್ರತೆಯಾ 


| 6 
| ಮೋಲ್‌ಯಂದದ ವಾಜಿಚಯಂ (ಹಾಲಾಸ್ಮ ೪-೧೧-೧೧೮). "ಹನುಮಿಸು' ಪರಾ. 


[£ ಹನುಮ?! 
ಹನುರೋಮ (ನಾ). ಮುಖದ ಕೂದಲು; ಗಡ್ಡ: ""ಮುಖರೋಮಂ ಶ್ಮಶ್ರು 
ಕೂರ್ಚಕಂ ಹನುರೋಮಂ '' (ವಸ್ತುಕೋ.೭೧-೭೨). ಸಂ.) 


[20 ಹನ್ನೆ "ಪನ್ಮೆ' ನೋ. 


ಹನ್ನೆ "ಪನ್ಮೆ' ನೋ. 
ಹನ್ಮೆ "ಪಾನೆ' ನೋ. 
ಹನೆಗರಿ (ನಾ). ತಾಳೆಗರಿ; ಪನೆಗರಿ: ವರ್ಷವೆಲ್ಲ ಮನೆಯ ಗೋಡೆಗಳನ್ನು 
ಮುಚ್ಚುತ್ತಿದ್ದ "ಹನೆ' ಗರಿಗಳಿಗೆ ಆ ದಿನ ವಿಶ್ರಾಂತಿ (ಮರಮ. ೧). 
(ಹನೆ,(« ಪನೆ,) 4 ಗರಿ (ಎ ಗಣ್‌)] 
ಹನೆಗೊನೆ (ನಾ). ಹಲ್ಲಿನ ಆಕಾರದಲ್ಲಿರುವ ಹೊಂಬಾಳೆ : ಅಡಕೆಯ ಹನೆಗೊನೆ 
ಬಿಂಗಾರ ಹಳ್ಳಿಯ ಹೆಣ್ಣಿನ ಸಿಂಗಾರ ಬಡವರ ಬೆಡಗಿನ ಬಂಗಾರ ಕರಿದೇವ ಹರಸಲಿ 
ಮುಂಗಾರ ಹಿಂಗಾರ (ಕ್ರಾಂಚದ್ದ. ೩-೧೯). (ಹನ್ಮೆ (ಆ ಪನ್ಮೆ) 4 ಕೊನೆ) 
'ಹನೆಬೊಂಡ (ನಾ). (ಕರಾ) -ಹನೆಮರದ ಎಳೆಯ ಕಾಯಿ: ತಾನು ಮನೆಯಿಂದ 
ತಂದ ಹನೆಬೊಂಡದ ತೊಳೆಗಳನ್ನು ಎಬ್ಬಿಸಿ ಅವರ ಮುಂದಿಟ್ಟಳು (ಮರಮ. ೪೨೧). 
| [ಹನೆ, (ಆ ಪನೆ,) 4 ಬೊಂಡ, 
'ಹನೆಮರ "ಪನೆಮರ' ನೋ. 
ಹನೆಹೆಡೆ (ನಾ). ಐ ಹನೆಗರಿ: ಮನೆಯ ಬಾಗಿಲಿಗೆ, ಒಂದು ತೂಗಾಡುವ "ಹನೆಹೆಡೆ', 
ಮಳೆಗಾಲ ಬಂದರೆ ಯಾರನ್ನಾದರೂ ಬೇಡಿ ಕಾಡಿ, ಇನ್ನೊಂದು ಹತ್ತು ಹನೆಮರದ 
ಗರಿಗಳನ್ನು ತಂದು ನಾಲ್ಕು ಸುತ್ತಲೂ ತೂಗಿಸುತ್ತಾನೆ (ಹಹಸ. ೭೬). 
[ಹನ್ಮೆ (ಆ ಪನೆ,) *- ಹೆಡೈ(ಆ ಪೆಡೆ)] 
ಹನ್ನ್ನ "ಪನ್ನ್ಯ' ನೋ. 
ಹನ್ನ್ನ "“ಪನ್ನ್ನ' ನೋ. 
ಹನ್ನವಣ "ಪನ್ನವಣ' ನೋ. 


ಭುಜಪರಾಕ್ರಮದಿಂದ ಸಂಪಾದಿಸಿದ ಹನುಮದ್ದಜ ಗರುಡಧ್ವಜ . . . ಏಟುಪಾವುಡೆ || ಹನ್ನವಣಿಗ (ನಾ). (ವೀಳೆಯದ) ಎಲೆಯನ್ನು ಮಾರುವವನು: ಈನ್ರೀ 


ಮುಂತಾದ ಬಿರುದುಗಳಿಂದಲೂ ... 

[ಸಂ.] 

ಹನುಮನ ಫಲ (ನಾ). ಒಂದು ಬಗೆಯ ಸಸ್ಮ ಮತ್ತು ಅದರ ಫಲ: 
(ಮೈಔಗಿ. ೭-೧೨೦). "ರಾಮಫಲ', "ಸೀತಾಫಲ' ಪರಾ. («ಹನುಮ 3- ಫಲ | 


ಆಸ್ಥಾನವು ಕಂಗೊಳಿಸುತ್ತಿರಲು (ಮಹಾವಂ. | 


1, ೪). 


ಧರ್ಮಮಂ ಸ್ತಳದ ಹನ್ನವಣಿಗರುಂ ಡ್ನಾಯದ ಕೋಲ್ಕಾಅರುಂ ಪುರಸ್ಪಹರಾಗಿ 

ನಡಸುವುದು  (ಸೌಇಇ. ೫-1; ೧೬೪-೪೩:1೦೨8); ಹನ್ನವಣಿಗ ಸಿಂಗಣನುವೈನೂಲ 

ನಾಲ್ವರುಮಿಟ್ದು ಬಿಟ್ಟ ಧರ್ಮ ಗಾತ್ರಕ್ಕೆಯೊಂದು ಪೇಟ್‌ (ಕಣ. 1 ೧೯-೧೫;11೦8). 
[ಹನ್ಹ (< ಪನ್ನ್ನ) *- - ವಣಿಗೃ] 


ಹನುಮನಾಯಕ (ನಾ). ಯಕ್ಷಗಾನಗಳಲ್ಲಿ ಬರುವ ಹಾಸ್ಕಪಾತ್ರ , -ವಿದೂಷಕ: | 4 |ಹನ್ನಸ (ನಾ). ನಿಂದೆ; ಅಪವಾದ: ಮಜ್‌ ಮೋಸ ಕಲಹ ಕಾತರ ಕಟ್ಟಾಯಸ ಬಿಜುಬು 


ಹನುರ್ಮುಾಯಕನ ಪಾತ್ರಕ್ಕೆ ಕಾಣಿಯೇ ಸೈ (ಬೆಳುವು. ೫). ಹನುಮ *- ನಾಯಕ] 


1 ಹರುಬು ಹನ್ನಸಗಳ ತೆಅನಟೌ್‌ಯದಳ ರಕ್ಷಿಸು ರಂಗಾ (ಶತಸಾಂ. ೩೩-೭೭); ಗನ್ನಗದುಕುಗಳ 


ಹನ್ನಸವಾತು ೮೮೨೧ ಹಪ್ಪಳೆ 


ಕಳೆದು ಗರ್ವವ ಬಿಟ್ಟು ಹನ್ನಸಗಳನು ಹಬ್ಬಿಸದೆ ತನ್ನ ಬಾಳಿಕೆ ಬಡತನದ ಬಗೆಯನೆಲ್ಲ | |ಹಪಾಪಿತನ (ನಾ). ದುರಾಸೆ; ಲೋಭ: ಎರಡಕ್ಕೆ ಬದಲು ಹತ್ತು ಕಣ್ಣುಗಳಿದ್ದರೆ 


ಬಿನ್ನವಿಪುದು ವಿನಯದೊಳು (ಹದಿಬ. ೩-೨೨). (2) ಹೇಗೊ ಹಾಗೆ ಹಪಾಪಿತನದಿಂದ ಕೂರಾಗಿ ನೋಡಿದರು (ಕಾಗೆಕ. ೨೩); ಎಷ್ಟು ತಿಂದರೂ 
ಹನ್ನಸವಾತು (ನಾ). ನಿಂದೆಯ ಮಾತು : ಈ ಮೇಲ್ಸೆಯ್ಮೆವಾಡಂ ಕೇಳ್ದುಮ್ಮಹದೊಳೆ ಸಾಕಿಲ್ಲ. ದರಿದ್ರತನ ತಪ್ಪುವದಿಲ್ಲ. ಹಪಾಪಿತನ ಹೋಗುವದಿಲ್ಲ (ಸ್ಕೃತಿಚ, ೩೮೯). 

ಗಮ್ಮನೆ ಪೋಪುದುಚಿತಮಿನ್ನಿವರ್‌ ಪಾಡುವ ಬಜುಬಿನ್ನಣಿಯ ಹನ್ನಸವಾತುಗಳನನ್ನೆವರ [ಹಪಾಪಿ*- - ತನ] 

ಮನ್ನರೆನಿಸಿ ಕೇಳ್ವೆಂ (ಚಿಕವಿ. ೬-೧೫೭ ವ). [ಹನ್ನಸ 4 ಮಾತು; 5 |ಹಪಾಪಿಸು (ಕ್ರಿ). ಅತಿಯಾಗಿ ಬಯಸು; ತವಕಪಡು: ಮತ್ಸರಬುದ್ಧಿಯಿಂದ 
ಹನ್ನಸು "ಪನ್ನಸು' ನೋ. ದೂಷಿತವಾದ ಗಂಡನ ಪ್ರೇಮಕ್ಕಾಗಿ ಅವಳು ಹಪಾಪಿಸಿರಲಿಲ್ಲ (ಸ್ಮಶಾವೈ. ೬೭); ಜನರೆಲ್ಲ 
ಹನ್ನಾಸಿ "ಪನ್ನಸು' ನೋ. ಅಧಿಕಾರ ಗೌರವಕ್ಕೆ ಹಪಾಪಿಸಿದ್ದಾರೆ (ರಂಗರೋ. ೧೫೧); ಮನುಷ್ಯರೆಂಬುವ 
ಹನ್ನಿಬ್ಬರ್‌ "ಪನ್ನೆರಡು' ಪರಾ. ಮಾನವಪ್ರಾಣಿಗಳು . . . ಅನ್ನಕ್ಕಾಗಿ ಹಪಾಪಿಸಿ ಅನ್ನದ ದಾರಿ ನೋಡುತ್ತ ಸಾಲುಸಾಲಾಗಿ 
ಹನ್ನಿಬ್ಬರ ಗಂಡ "ಪನ್ನೆರಡು' ಪರಾ. ಕುಳಿತಿದ್ದರು (ಮಣ್ಣಿಮ. ೧೨೬). (ಹಪಾಪಿ 4 - ಇಸು) 
ಹನ್ನಿಬ್ಬರು "ಪನ್ನೆರಡು' ಪರಾ. 101 ಹಪಾಪಿಹದ್ದು (ನಾ). ದುರಾಸೆಯ ಹದ್ದು : ಮೊದಲ ಸಲ ಅನ್ನ ದೃಷ್ಟಿಗೆ ಬಿದ್ದೊಡನೆ 
ಹನ್ನಿರ್ಕಯಿ "ಪನ್ನೆರಡು' ಪರಾ. ಹಪಾಪಿಹದ್ದಿನಂತೆ ಹಾರಿ ಅದನ್ನು ಹೊಡೆಯುತ್ತಿರಲಿಲ್ಲ (ಅನಾದಿ. ೩೫). 
ಹನ್ನಿರ್ಚ್ಸಾಸಿರ "ಪನ್ನೆರಡು' ಪರಾ. (ಹಪಾಪಿ4 ಹದ್ದು (ಆ ಪರ್ದು)| | 
ಹನ್ನಿರ್ಧಾನ್ಮ "ಪನ್ನೆರಡು' ಪರಾ. ಹಪ್ತೆ, ಹಫ್ತೆ (ನಾ). ೧. ಏಳುದಿನಗಳ ಅವಧಿ; ಒಂದು ವಾರ: ಬಡಾಫಕೀರರು 
ಹನ್ನಿರ್ಬರ್‌ "ಪನ್ನೆರಡು' ಪರಾ. . « ಎಲ್ಲಿಂದ ಹೋಗಿ ಎರಡು ಹಪ್ಪೆಗಳಾದವು (ದೌಲತ್‌. ೧೪); ಈ ಒಂದು ಹಪ್ಪೆ ಒಂದು 
ಹನ್ನಿರ್ವರು "ಪನ್ನೆರಡು' ಪರಾ. 15| ವರ್ಷದಲ್ಲಿ ತರಲಾಗದಷ್ಟು ಮಾರ್ಪಾಡನ್ನು ಅವಳಲ್ಲಿ ತಂದಿತ್ತು (ಹುಲಿಹಾ. ೮೮). 
ಹನ್ನುಸಿಗ "ಪನ್ನಸಿಗ' ನೋ. ೨. ಕಂತು ಕಟ್ಟುವ ಕಾಲಾವಧಿ ಮತ್ತು ಕಂತಿನ ಹಣ: (8. ೩. ಕಂದಾಯ; 
ಹನ್ನೆರಡು "ಪನ್ನೆರಡು' ನೋ. ತೆರಿಗೆ: ಸಭೆ, ಮೆರವಣಿಗೆ ಮಾಡಿರಿ, ಬೇಡವಾದರೆ ಸರಕಾರದ ಕಾಯದೆಗಳನ್ನು 
ಹನ್ನೆರಡುಮಹಲು (ನಾ). ಕೋಟಿಮಹಲು, ಗಾಡೀಮಹಲು, ದೀವಟೀ ಪಾಲಿಸಬೇಡಿರಿ, ಹಪ್ತೆ ಕೊಡಬೇಡಿರಿ (ಬಂಗಾರ. ೧೭೭); ನಿನ್ನ ಹೊಲದ ಹಪ್ರೆ ಏನರ ಈ ಸರೆ 

ಮಹಲು, ಜಕಾಯತ್‌ ಮಹಲು, ತಟ್ಟಿಮಹಲು, ದರೋಗಿಮಹಲು, ಹೆಚ್ಚು ಆಗೇತೇನು? (ಗಂಮಾಯು. ೧೮೮). ಹಫ್ತೆ: (ಅನಂನಾ); (ಕಸಂಗ್ಲಾ, ೫೯). 

ಸೇಂದೀಮಹಲು, ಪಾಲಖಿಮಹಲು, ಇಮಾರ್ತಿ ಮಹಲು, ದರ್ಜಿಮಹಲು, |20 "1 ಪಾರ ಹಿಂ. ಹಫ್ತಾ; ಮರಾ. ಹಪ್ಪಾ, ಹಫ್ತಾ ./ ಸಂ. ಸಪ್ತಾಹ। 

ಫಾಯಿನ್‌ಮಹಲು ಮತ್ತು ಜಾಸೂದ್‌ಮಹಲು ಎಂಬ ಹನ್ನೆರಡು ವಿಧವಾದ | |ಹಪ್ತೆಕೊಡು (ಕ್ರಿ). ಕಂದಾಯ ಸಲ್ಲಿಸು; ತೆರಿಗೆ ಕೊಡು: ನಾವು ಹಪ್ಪೆಕೊಟ್ಟು- 

ಭವನಗಳು: "ಹಸವಾಯಿ ಜಗದೆಂಪ ಸುಗುಣ ಕನ್ನಡಜಾಣ' ಪಾದಷಹನು ರತ್ನಖಚಿತ ಕೊಟ್ಟು ಸತ್ತೆವು. ಆದರಿನ್ನೂ ಇವರ ಹೊಟ್ಟೆ ತುಂಬಿಲ್ಲ (ಜಮಾನ್ಹಾ. ೬೪). 

ವಾದ ವಸಂತಮಹಲಿನಲ್ಲಿ ಸಭೆಮಾಡಿಕೊಂಡು ಎಪ್ಪತ್ತೆರಡು ನಿಯೋಗ ಅಠಾರಖಾನೆ [ಹಪ್ತೆ 4 ಕೊಡು 


ಹನ್ನೆರಡುಮಹಲು ವಿದ್ವಜ್ಜನಸಮೇತವಾಗಿ ಸದರು ಮಾಡಿಕೊಂಡು ಕುಳಿತಿದ್ದನು | |ಹಪ್ಪರಿಕೆ (ನಾ). (?): ಸರಕಿನ ಕೋಣೆ ಕಟ್ಟಳೆಮರಂ ಕುಡುಗೋಲ್ತೆರೆಸೀರೆ ದಬ್ಬಳಂ 
(ಬಖೈರು. ೪). [ಹನ್ನೆರಡು (< ಪನ್ನೆರಡು ) 4 ಮಹಲು (ಆ ಮಹಾಲು)| 125| ಹುರಿ ಗಡಹಾರೆ ನೇಣ್ಕೂಡಲಿ ಕತ್ತಿಗೆ ಸಗ್ಗಳೆ ಗೂಂಟವೆತ್ತು ಹಪ್ಪರಿಕೆಯ ಭಂಡಿ ತೊತ್ತು 
ಹನ್ನೊಂದು "ಪನ್ನೊಂದು' ನೋ. ಬೆಸವಾಳ್‌ ಸವಗಂ ತೊದೆ ಮೊಚ್ಚೆಯಂಗಳೆಂಬುರುತರಸಾಧನಂಬೆರಸು ದಂಡಿನವರ್‌ 
ಹಪ (ನಾ). ಬೈಗುಳು; ಶಾಪ. | ಪೊಟಮಟ್ಟರರ್ಥಿಯುಂ (ತ್ರಿಪುವಿ. ೨೪-೨೮೫). (7) 
ಹಪಹಾಕು ಎ ಬೈಯು; ಶಾಪಹಾಕು: ಉಪಕಾರ ಅರಿಯದವ ಊಟಕ್ಕೆ ಬಂದರೇನೊ | |ಹಪ್ಪಳ "ಪಪ್ಪಡ' ನೋ. 
ಹಪಹಾಕಿ ಉಣಿಸುವ ಆಪ್ತನಾದರೆ ಏನೊ (ಎದಾಕೃ. ೧೦೭-೩). ಹಪ್ಪಳಕಾರ "ಪಪ್ಪಡಕಾರ' ನೋ. 
' .1ಮರಾ. ಹಪಾಪ್‌ ಇ ದುರಾಸೆ, ವೃಥೆ| 30 |ಹಪ್ಪಳಖಾರ "ಪಪ್ಪಡಕಾರ' ನೋ. 
ಹಪತಾಪ (ನಾ). ಸಂಕಟದಿಂದ ಕೂಡಿದ ತಾಪ; ಬಹಳವಾದ ಸಂಕಟ: | . | ಹಪ್ಪಳಿಕೆ, ಹಪ್ಪಳಿಗೆ (ನಾ). ೧. (ಹಪ್ಪಳದಂತೆ) ಚಪ್ಪಟ್ಟೆಯಾಗಿರುವುದು: 
ಪಾಪವೆಂಬ ಗರಳದಲ್ಲಿ ಹಪತಾಪ ಪಡುತ್ತೇನೆ ಶ್ರೀಪತಿಯೆ ನಿನ್ನ ನಾಮ ಲೇಪಿಸೆನ್ನ ನಿಯತದ್ವಿತ್ವಕ್ಕೆ - ಪಪ್ಪುಕಂ . . . ಹಪ್ಪಳಿಕೆ, ಹಿಪ್ಪಲಿ, ಸಿಪ್ಪು (ಶಮದ. ೩೬ ಪ್ರಯೋ). 
ನಾಲಿಗೆಗೆ (ವಿದಾಕೃ. ೧೧೬-೬). [ಹಪ್ಮ(ಳ €- ಮರಾ. ಹಪಾಪ್‌) * ತಾಪ! “ಹಪ್ಪಳಿಕೆಮೂಗು' ಪರಾ. ಹಪ್ಪಳಿಗೆ: ೧. ಸೃಟಕೋಪಲಂಗಳಿಂ ಧಾರಿಣಿ ಕೂಡೆ 
ಹಪಹಪ (ನಾ). ತೊಂದರೆ; ತ್ರಾಸ: ಎಲೆಗೆರಡಾದರೂ ಚೆಲ್ಲದಿದ್ದರೆ ಯಾರಿಗೂತೃಪ್ತಿ ಹಪ್ಪಳಿಗೆಯೊತ್ತಿದುದೋ ಸಲಿಲಾಶಯಂ ಪಯಃಪೂರಮನಾಂತುದೋ ದಿಟಕೆ 
ಇಲ್ಲ. ಅದೇನೋ ಹಪಹಪ ಎಲ್ಲರ ಮನಸ್ಸಿಗೂ (ದಾಕೂಟ. ೧೦೪). 35 | ತಾನೆನಿಸಿತ್ತಮೃತಾಂಶುರಶ್ಮಿಯಿಂ (ಚಂದ್ರಪು. ೮-೩೯). ೨. ಚಪ್ಪಟೆಯಾದ ಕಲ್ಲು; 
(- ಮರಾ. ಹಪಾಪ್‌। ಹಾಸುಗಲ್ಲು : ಆ ತೀರ್ತ್ವದ್ವಾರಪಕ್ಷಶೋಭಾರ್ತ್ತಂ ಮಾಡಿಸಿದ ನೀರಂಗದ ಹಪ್ಪಳಿಗೆ 
ಹಪಹಪಿಸು (ಕ್ರಿ). ಬವಣೆಪಡು; ಬೇಗುದಿಗೊಳ್ಳು: ಮನೆಯಲ್ಲಿಯ ಕಾಳು- ಯುಮನೀ ಮಹಾಸೋಪಾನಪಜ್ವ್‌ಯುಮಂ ರಚಿಸಿದಂ ಶ್ರೀಗೊಮ್ಮಟದೇವರ ಸುತ್ತಲು 
ಕಡಿಗಳೆಲ್ಲ "ತಳ ರಭಾಡಿಸಿ' ಪ್ರತಿಯೊಂದು ಒಕ್ಕಲುಕುಟುಂಬವೂ ಹಪಹಪಿಸಿತು ರಂಗಮ ಹಪ್ಪಳಿಗೆಯಂ ಬಿಗಿಯಿಸಿದಂ (ಎಕ. ॥, ೨೬೭-೭; 1160). 
(ಬರಹಾ. ೫೮): ಒಮ್ಮೆಲೆ ಕೇಳಬಂದಿತು ಬನುವನಿಗೆ ಅರ್ಧ ಕುಡಿದು ಹಪಹಪಿಸುತ್ತಿರುವ [ಹಪ್ಪಳ (ಆ ಪಪ್ಪಡ) + - ಇಕೆ) 
40 | ಹಪ್ಪಳಿಕೆಮೂಗು (ನಾ). ಹಪ್ಪಳದಂತೆ ಚಪ್ಪಟೆಯಾದ ಮೂಗು; ತಟ್ಟೆಮೂಗು: 
ಪಜ್‌ದಲೆ ಕುಲೌನೊಸಲಲಿಗಣ್‌ ನೊರೆವಾಯ್‌ ಹಪ್ಪಳಿಕೆಮೂಗು (ಯಶೋಚ. ೨-೩೮). 
[ಹಪ್ಪಳಿಕೆ 4 ಮೂಗು] 
ಹಪ್ಪಳಿಗೆ "ಹಪ್ಪಳಿಕೆ' ನೋ. 
ಹಪ್ಪಳೆ (ನಾ). ಚಪ್ಪಟೆಯಾಗಿರುವ ಕಲ್ಲು; ಚಪ್ಪಡಿ: ಇಂದುಕಾಂತದ ಶಿಲೆಯ 
45 | ಹಪ್ಪಳೆ ಬಂಧಿಸಿದ ಸೋಪಾನ ಸುತ್ತಲು ಹೊಂದಿ ಹೊಜ'ಗಾಣಿಸದ ಸಪ್ತಾವರಣಮಯಭಿತ್ತಿ 
(ಪ್ರಭುಲೀ. ೨೧-೧೦). [ಆ ಹಪ್ಪಳ] 


ತನ್ನಣ್ಣನ ದನಿ! (ಬನಸ. ೨೫). [ಹಪಹಪ 4 - ಇಸ್ಕು) 

ಹಪಾಪಿ (ನಾ). (ಉಕ) ೧. ದುರಾಸೆ; ಲೋಭ: ಹಪಾಪಿಯಿಂದ ಎಲ್ಲ ದಿನಗಳನ್ನು 
ಮೊದಲಿಗೇ ವೆಚ್ಚಮಾಡಿ ಆಮೇಲೆ ಚಡಪಡಿಸುವ ಸ್ಥಿತಿ ಇವನಿಗಿಲ್ಲ (ಗಾಳಪ. ೫೮). 
೨. ದುರಾಸೆಯುಳ್ಳ ವ್ಯಕ್ತಿ; ಲೋಭಿ: ಅವುಗಳಿಗೆ ಭೋಗಗಳನ್ನು ಸೇವಿಸಲಿಕ್ಕೆ 
ಅನುವನ್ನೇ ಮಾಡಿಕೊಡದಿದ್ದರೆ ಅವು ಹಪಾಪಿಯಾಗಿ ಅನುಕೂಲಸಂಧಿ ದೊರೆತೊಡನೆ 
ಅನಿಯಂತ್ರಿತವಾಗುವುವು (ಭಾರಸಂ. ೧೬೦); ಮೊದಲಿನಿಂದಲೂ ಹೊಂಚುಹಾಕಿ ಕುಳಿತ 
ಹಪಾಪಿಯಂತೆ ! (ಮೂರುದಾ. ೨೧೯). !€- ಮರಾ. ಹಪಾಪ್‌] 


೩ ಹಪ್ಪಟಿ 


ಡಿ ಹಪ್ಪಲ "ಪಪ್ಪಡ' ನೋ. 

ಹಪ್ಪು (ನಾ). ಮಾಂಸದ ತುಂಡು; ಬಾಡಿನ ಚೂರು: ಇರುಳಾಗಲಿಬ್ಬರುಂ 
ಹುಲಿಯನೇಳಿಸಿ ಪೋಪೆವೆರೆ ಬೇಕೆ? ಹಸಿದಿಹೆಯೆ ಕಾಡ ಮದುಮಗನೆ ಇರುವುದಿಲ್ಲಿಯೆ 
ಹಪ್ಪು ಮೆರವಣಿಗೆ ನಾಳೆ ನೀನರಸನಾಗುವೆಯೆಂದು ಪೋದರವರೊಡನೆ (ಕಾಲೂರ. 
೮೮-೧೭೦); ಮಾತು ಕೇಳದ ಮಕ್ಕಳು ನಾಯಿ ಬಾಯಿಗೆ ಹಪ್ಪು (ಗಾದೆ). (1) 

ಹಪ್ಪುಕಳ (ನಾ). "“ಹಪ್ಪು ತಿನ್ನುವ ಹದ್ದು; ಕಬ್ಬಾರೆಹದ್ದು; ರಣಹದ್ದು'' 
(ಸಿರಿಕೋ. ೫೪೨): ಈಗ ಈ ಹುಡುಗ ಸಿಕ್ಕಿದ್ದಾನೆ; ಅವನನ್ನು ಲಗಾಡಿ ತೆಗೆಯುತ್ತಾರೆ; ಚೂರು 
ಚೂರು ಇರಿಸುವುದಿಲ್ಲ . . . ಶುದ್ಧ ಹಪ್ಪುಕಳಗಳು (ಹಹಸ. ೫೮). (ಹಪ್ಪು 1 ಕಳ) 

ಹಪ್ಪುಸವಗ (ನಾ). ಒಂದು ಬಗೆಯ ಮರ: ಹಪ್ಪುಸವಗ - ಶೋಭೆಯುಳ್ಳ 
ದೊಡ್ಡ ಮರ. ಕಟ್ಟಿಗೆ ಕೆಲಸಕ್ಕೆ ಬರುವದಿಲ್ಲ. ತೋಟೆಯ ನಾರಿನಿಂದ ಹಗ್ಗಗಳಾಗುತ್ತವೆ. 
ಸಮುದ್ರ ತೀರದಲ್ಲಿ ಈ ನಾರಿನ ವಸ್ತ್ರಗಳನ್ನು ಮಾಡುವರು (ಕಭಾಗೆ. ೪೯). 

(ಹಪ್ಪು , 1 ಸವಗ) 
ಹಫ್ರೆ "ಹಪ್ರೆ' ನೋ. 


ಹಬಶಿ, ಹಬಸಿ, ಹಬ್ಬಸಿ, ಹಬ್ಬಿಸಿ, ಹಬ್ಬುಸೆ (ನಾ). ೧. ಒಂದು ದೇಶದ 


1 


೮೮೨೨ 


5 


10 


ಹಬ್ಬುಗೆವಲೆ 


1423): ದೀವಳಿಗೆ ಯುಗಾದಿ ಹಬ್ಬಗಾಣಿಕೆ ಗ ೨ (ಎಕ. ೪೧, ತೀರ್ಥಹ. ೯೫-೭೪; 1709). 
[ಹಬ್ಬ (ಆ ಪರ್ಬ) + ಕಾಣಿಕೆ (ಆ ಕಾಣ್ಕೆ) 

ಹಬ್ಬಣ್ಣ (ನಾ). ಒಬ್ಬಾತನ ಹೆಸರು: ಸೇನಬೇವ ಹಬ್ಬಣ್ಣಂಗೆ ದಯೆಗೆಯ್ದುಂಬಟ್‌ 
ಯಾಗಿ ಕೊಟ್ಟ ಮತ್ತರ್ಪ್ವದಿನಾಲ್ಕು (ಇ. xv, ೪೦-೩೮; 999). [7+ ಅಣ್ಣ) 

ಹಬ್ಬಸಿ "ಹಬಶಿ' ನೋ. , 

ಹಬ್ಬಸಿಗ, ಹಬ್ಬಿಸಿಗ (ನಾ). ಅಬಿಸೀನಿಯಾದೇಶದವನು: ತಮ್ಮ ನಚ್ಚಿನ 
ಹಬ್ಬಸಿಗರ ಸಾಸಿರದಿನ್ನೂರ ಕಟ್ಟಾಳ್ಗಳ ರಾವುತದಳವನ್ನು . . . ಸಜ್ಜಾಗಿರಬೇಕೆಂದೆಚ್ಚರಿಸಿ 
(ಮಂತ್ರಶ. ೯೮); ಈ ಹಬ್ಬಸಿಗರ ಪಡೆಯನ್ನೊಡಗೊಂಡು, ಶ್ರೀಮಂತರು . . , 
ಹೊರಡಲನುವಾಗಿರುವರು (ಮಂತ್ರಶ. ೯೯). ಹಬ್ಬಿಸಿಗ: ಮದವಬ್‌ದತ್ತು 
ಮೈಮೆಯಲಾದತ್ತಿಳೆಯೊಳ್‌ ಬಳೆದತ್ತು ದುರ್ಯಶಂ ಪದೆದು ಪಠಾಣ ಹಬ್ಬಿಸಿಗ 
ರೋಹಿಲ ಸೈದಬಲಂ ಮಲಂಗಿದತ್ತೊದವಿ ಪಲಾಯನಂಬಡೆವುದು (ಚಿಕವಿ. ೨-೧೧೬). 

(ಹಬ್ಬಸಿ (< ಹಬಶಿ) 4 -ಗೃ) 
ಹಬ್ಬಹರಿದಿನ "ಪರ್ಬ' ಪರಾ. 
ಹಬ್ಬಹಾಡಿ "ಪರ್ಬ' ಪರಾ. 


ಹೆಸರು; ಅಬಿಸೀನಿಯಾ: ನಮಗೆ ಕಾಣಿಸಿದವನಿಗೆ ಪ್ರಾಣಾಚ್ಲೆಯಾಗಲೆಂದು |15| ಹಬ್ಬಹುಣ್ಣಿಮೆ "ಪರ್ಬ' ಪರಾ. 


ಹಬಶಿಯವರಿಗೆ ಹುಕ್ಕುಂ ಕಳುಹಿಸಿದನು (ಕಥಾಮಂ. 1೪, ೧೦೦). ಹಬಸಿ; ೧. 
ಆಫ್ರಿಕಾಖಂಡದೊಳಗೆ ಹಬಸೀದೇಶದಲ್ಲಿಯೂ (ಮುಂಬಯಿ. ೪-೪೬). ೨. ಅಬಿಸೀನಿಯಾ 
ದೇಶದವನು: ಮೋರೆಯಂತೂ ಹಬಸಿಯ ಮೋರೆಯಂತೆ ಎಷ್ಟು ಚಂದ ಕಾಣುತ್ತದೆ! 
(ಮೋಹೀ. ೨೮). ಹಬ್ಬಸಿ: ೧. "ಹಬ್ಬಸಿಗ' ಪರಾ. ಹಬ್ಬಿಸಿ: ೨. ಹಬ್ಬಿತು ಕೆಂಧೂಳು 
ಮುಸುಕೆ ಬಹ ಹಬ್ಬಿಸಿಗಳು ಫರಂಗಿಗಳು (ಹೌದಕ. ೫-೧೧). ಹಬ್ಬುಸೆ: ೧. ಬರ್ಬರದ 
ಸ್ಟ್ರೀನಿಕರ ರೂಪಿಲಿ ವಿಭ್ರಮೆಯ ನೋಡುವರೆ ಸಹಸದಿ ನಿರ್ಬರವು ಠಕ್ಕುಗಳನರಿಯರು 
ನಿರ್ಮಳಾಂಗಿಯರು ಹಬ್ಬುಸೆಯ ಸಿಂಗಣವು ಬೋಟಕ (ಕಕ್ಕೋಕ. ೯-೭೨). 
(— ಪಾರ. ಹಿಂ. ಹಬಶೀ; ಮರಾ. ಹಬಶೀ, ಹಪಶೀ। 

ಹಬಸಿ "ಹಬಶಿ' ನೋ. 

ಹಬಸೇಗಿಡ (ನಾ). ಒಂದು ಬಗೆಯ ಗಿಡ: ""ವಂಜುಲ; ನಿಚುಲಃ - ಈ ೨ ಹಬಸೇ 
ಗಿಡದ ಪೆಸರ್‌'' (ಹಲಾಯು. ೩೨-೪೨). [ಹಬಸ್ಮೆ * ಗಿಡ (ಎಗಿಡು)) 

ಹಬು "ಪಬು' ನೋ. 

ಹಬೆ, ಹಬ್ಬೈ (ನಾ). ೧. ಕಾಂತಿ; ಪ್ರಭೆ: ಪರಿವೃತರೇಫಲೋಪಕ್ಕೆ . . . ಪ್ರಭಾ - ಹಬೆ; 
ಪ್ರಭು-ಹಬು (ಶಮದ. ೨೬೧ ಪ್ರಯೋ); ಮಿಸುನಿರತುನದ ಹಬೆ!ಪಾಕಾಂ. ಚವಿ1ಗಳಲಿ 
ರಂಜಿಸುವ ಮಂಟಪದೊಳಗೆ ರಾಜಪ್ರಸರದೊಡನವನೀಶನಿದ್ದನು ಸಿಂಹಪೀಠದಲಿ 
(ಸಳಟ. ೪-೨೫); ಪುರದ ಪುರಂಧ್ರಿಯರ ಪೊಂಬಚ್ಚದೊಚ್ಚತಂ ತಟತಟ್‌ಪ ಹಬೆಯು 
ಪರ್ಬುಗೆಯಿಂ . . . ರಾಜಿಪ ನಗರಮಂ ಕಣ್ಣಣಿಯೆ ಕಂಡು (ರಾಮಾಶ್ಚ. ೧೦೪-೨). 
೨.(ಬಿಸಿಯಿಂದ ಬರುವ) ಆವಿ; ಉಗಿ: ಆಮ್ಲ, ಸಾರ, ಅನಿಲಗಳನ್ನು ಬಿಟ್ಟರೆ ಉಗಿ 
ಇಲ್ಲವೆ ಹಬೆಯು ಅಧಿಕವಾಗಿ. ವಾಯುಗೋಲದಲ್ಲಿದೆ (ಬಾಲಪ್ರ. 1. ೯೦೨); ಆಹಾರ 
ಬೇಯುವ ಪಾತ್ರೆಯನ್ನು ಮುಚ್ಚಿರಬೇಕು. ಹೀಗೆ ಮುಚ್ಚದಿದ್ದರೆ ಕೆಲವು ವಿಟಮಿನ್ನುಗಳು 
ಹಬೆಯೊಡನೆ ಹೊರಹೊರಟು ನಷ್ಟವಾಗುವುವು (ಗೃಹವಿ. ೫೧); ಸೂರ್ಯನ ಮೇಲ್ಮೈ 
ಮಿಂಚುವ ಅನಿಲ ಹಬೆಗಳಿಂದ ರಚಿತವಾಗಿದೆ (ಆಕಾಶ. ೯); ಹಬೆಗೆ ತಾಳದೆ ಉರಿಯೊಳಗೆ 
ಬಿದ್ದ (ಗಾಡ). ಹಬ್ಬ: ೧. ಫಣೆಗಣ್ಣಿನ ನಿಡುಹಬ್ಬೆಯೋ ಕುಂಡಲ 
ಫಣಿಫಣಮಣಿಗಣಗೃಣಿಯೊ ಹಸ್ತದಿ ಮಣಿಯದ ಕಾಲಾನಲಕೀಲೆಯ ರೋಚಿಶ್ಚಯವೋ 
(ಭಕ್ತಿಸ. ॥, ೪-೩). [ಆ ಸಂ. ಪ್ರಭಾ./ ತುಳು. ಹಬೆ] 

ಹಬೆಗಣ್ಣು (ನಾ). ಉಷ್ಣದಿಂದ ಕೆಂಪಾದ ಕಣ್ಣು; ಆವಿಗಣ್ಣು; ಕಾವುಕಣ್ಣು: 
ನೀರುಗಣ್ಣು, ಜಾರುಗಣ್ಣು, ಕಿಸುಜುಗಣ್ಣು, ಹಬೆಗಣ್ಣು (ಶುಕಸ. ೩೨೮). 

[ಹಬೆ 4 ಕಣ್ಣು (ಆ ಕಣ್‌)] 
ಹಬ್ಬ "ಪರ್ಬ' ನೋ. 


ಹಬ್ಬಿ (ನಾ). (2): ಹಬ್ಬಕ್ಕೆ ಅಕ್ರೂರ ಕರದೊಯ್ದನದಕೋ ಶಬ್ದದ ಬಿಗಿವಿಲಿ ಹೆಣ್ಣಿನ 
ಗೋಸುಗ ತಬ್ಬಿಬ್ಬಿ ಭೀಷ್ಮನುಗೊಳಿಸೀದನದಕೊ ಹಬ್ಬೀಗಿಕ್ಕಿ ತಮ್ಮ ಮನಸಿಗೆ 
ಬಂದಂತೆಯಬ್ಬಟ್ಟೆಗೊಲ್ಲರು ಆಡಿದರದಕೊ (ಮೋಕ್ಷದೀ. ೨೩-೬); ಒಬ್ಬರಿಬ್ಬರೇನೊ 
ಭುಂಜಿಸುವರು ನಿತ್ಕಾ ಹಬ್ಬಿಗಿಕ್ಕದೆ ನೋಡು ಸಾಲುಸಾಲಾಗಿ ಇದ್ದು ಉಬ್ಬಿ ಮತ್ಸರದಿಂದ 
ಎಲ್ಲಾದರು ನಾನೊಬ್ಬನೆ ಕರ್ಮದಲ್ಲಿ ಬಿಡದೆ ಹಾಕಲಿಬೇಕು (ವಿಸಾಸು. ೪೭-೫): ಹಬ್ಬಿದ 
ಸುಖಮಾನವಬ್ಬಿಗೆ ಸತಿಪತಿ ಇಬ್ಬರಾನಂದದಲ್ಲಿ ಹೆಬ್ಬಟ್ಟಿನಲ್ಲಿ ಸವಿದು ಸಭ್ಯವಾಗಿಪ್ಪದು 
ಹಬ್ಬವೆ ಬಲುಹಬ್ಬ ನಿರ್ಭಯವಾದ ರತ್ನಗರ್ಭದಲ್ಲಿ ಕುಟಿರ ಗುಬ್ಬಿಗೂಡಿನಷ್ಟು 
ಗರ್ಭವಾಸವೆ ರಚಿಸಿ ಹಬ್ಬಿಗಿಕ್ಕದೆ ಏನು ನಿರ್ಬಂಧನವಿಲ್ಲದೆ ಲಭ್ಮವಾಗಿಪ್ಪ ಗರ್ಭದ 
ಸುಖಿಗಳವರು (ಮಾಸು. ೫೬-೧). [7] 

ಹಬ್ಬಿಗೆ "ಪರ್ವಗೆ' ನೋ. 

ಹಬ್ಬಿಸಿ "ಹಬಶಿ' ನೋ. 

ಹಬ್ಬಿಸಿಗ "ಹಬ್ಬಸಿಗ' ನೋ. 

ಹಬ್ಬಿಸು "ಪರ್ವಿಸು' ನೋ. 

ಹಬ್ಬು "ಪರಪ್ಲು' ನೋ. 

ಹಬ್ಬು "ಪರಪ್ಪು' ನೋ. 

ಹಬ್ಬುಕಬಕೆ, ಹಬ್ಬುಗರಿಕೆ (ನಾ). ಹಬ್ಬಿ ಬೆಳೆಯುವ ಒಂದು ಬಗೆಯ ಕರುಕೆ: 
""ಅವಾಕ್ಟರ್ಣ-ಮಲ್ಲಿ, ಹಬ್ಬುಗಜುಕೆ'' (ಓಷಛಿ. ೯). ಹಬ್ಬುಗರಿಕೆ: ಹೊಲದ ತುಂಬ 
ಹಬ್ಬುಗರಿಕೆ ಹರಡಿದೆ (ರೂಢಿ). [ಹಬ್ಬು (ಆ ಪರಪ್ರು) 4 ಕಜುಕೆ, (ಆ ಕಲುಂಕೆ)) 

ಹಬ್ಬುಗಣೆ (ನಾ). ಹರಡುವ ಬಾಣ: ಗಬ್ಬರಿಸಿ ಗಬಲಿಕ್ಕಿ ಮುಸುಕಿದಂ ಕೂರ್ಗಣೆಯ 
ಹಬ್ಬುಗಣೆಯಿದಿರುಗಣೆ ಬಳಿಸಲಿಸಿ ರಿಪುಬಲವನೆಬ್ಬಸಿದ ಯಮನಗರಿಗಂ (ತುರಂಗ. 
೫೧-೨೭). [ಹಬ್ಬು (ಆ ಪರಪ್ಪು) * ಕಣೆ 

ಹಬ್ಬುಗರಿಕೆ "ಹಬ್ಬುಕಲುಕೆ' ನೋ. 

ಹಬ್ಬುಗಿಡಿ (ನಾ). ಹರಡುವ ಕಿಡಿ; ಹಬ್ಬುವ ಕಿಡಿ: ಅಬ್ಬರಿಸಿ ಬಲುಮುಷ್ಟಿಗಳ 
ನಭಕೆಬ್ಬಿಸುತ ಕಯ್ದುಡುಕಿದರು ಸುರರುಬ್ಬೀಲ್‌ಯೆ ಸುಳಿಸಿದರು ಮುಷ್ಟಿಯ ಸೂಳುಪಾಳಿನಲಿ 
ಹಬ್ಬುಗಿಡಿಗಳ ಹೊದಜುದಿವಿಗಳ ಗುಬ್ಬರದ ಸಬುದದಲಿ ತಾಯ್‌ಮಳಲುಬ್ಬುತಿರ್ದದು 
ಶರಧಿಯಲಿ ತಾ ಸೊರಹಲೇನೆಂದ (ತೊರರಾ. ೪-೩-೯). (ಹಬ್ಬು (< ಪರಪು) + 8a] 

ಹಬ್ಬುಗುಳ್ಳ (ನಾ). ಹಬ್ಬಿ ಬೆಳೆಯುವ ಒಂದು ಬಗೆಯ ಗುಳ್ಳ,- ಬದನೆ: 
ಕೆಂಪುಗುಳ್ಳ, ಹಬ್ಬುಗುಳ್ಳ (ಮೈಔಗಿ. ೭೦-೧೪೧). [ಹಬ್ಬು (« ಪರಪ್ಪು) * ಗುಳ್ಳ! 

ಹಬ್ಬುಗೆ "ಪರ್ವುಗೆ' ನೋ. 


ಹಬ್ಬುಗೆವಿಡಿ 


ಹೊತ್ತು ನಡೆದರಂದಬ್ಬರ ಮಸಗೆ ಶಬರರು (ಕುರಾಸಾಂ. ೨೭-೪೩). | 
[ಹಬ್ಬುಗೆ (« ಪರ್ವುಗೆ) 4 ಬಲೆ] | 
ಹಬ್ಬುಗೆವಿಡಿ (ಕ್ರಿ). ಮೆಟ್ಟಿಲನ್ನು ಆಶ್ರಯಿಸು; ಸೋಪಾನಮಾರ್ಗವನ್ನು | 
ಅನುಸರಿಸು: ಸಿದ್ಧಲೋಕಕೆ ಪೋಪರಿದು ತಾನೆ ಸೂಚನೆ ಸಿದ್ಧಶಿಲೆಯೊಲಿದೆ' ಶೈಲ 
ಸಿದ್ಧಂ ನಮೋಯೆಂದು ಹಬ್ಬುಗೆವಿಡಿದದಲುದ್ದವನ್ನೇಟ್‌ದರೆವರು (ಭರಚ. ೬೬-೭). 
[ಹಬ್ಬುಗೆ (ಆ ಪರ್ವುಗೆ) 4 ಪಿಡಿ) 
ಹಬ್ಬುಗೆವೆಳಗು (ನಾ). ಹರಡುತ್ತಿರುವ ಕಾಂತಿ; ಹಬ್ಬುತ್ತಿರುವ ಪ್ರಭೆ: | 
ಹೊಳೆಹೊಳೆವ ಕೈದುಗಳ ಹಬ್ಬುಗೆವೆಳಗು ಗಬ್ಬರಿಸಿದುದು ದಿಗುತಟವ (ಕುನ್ಮಾಭೀ. | 
೧-೪೭). (ಹಬ್ಬುಗೆ (- ಪರ್ವಗೆ) ೬ ಬೆಳಗ್ಳು] | 
ಹಬ್ಬುಗೊಳ್ಳು "ಪರ್ವಗೊಳ್‌' ನೋ. | 
| 


10 | 
ಹಬ್ಬುಬದನೆ (ನಾ). ಎ ಹಬ್ಬುಗುಳ್ಳೆ: "“ಲತಾಬೃಹತೀ - ಬಳ್ಳಿಸುಂಡೆ, ಹಬ್ಬು | | 
ಬದ (ಣೆ)ನೆ'' (ಓಷಧಿ. ೧೪೨). [ಹಬ್ಬು (ಆ ಪರಪ್ಪು) 4 ಬದನೆ] 
ಹಬ್ಬುವಣಿಕೆ (ನಾ). ಒಂದು ಬಗೆಯ ಆದಾಯ (7) : ನಾಗಬೋವನ ಮಕ್ಕಿಬೀಜ | | 

ಖ ೩೯ಗ' ಹೊಂಗ್ತು ಗೆ ೧ ಆ ಭೂಮಿಯ ಹಬ್ಬುವಣಿಕೆಯಿಂದ ಗೆ ೮೧ (ಎಕ. ೪1 ಕೊಪ್ಪ ; | 
1) | 
ಹಬ್ಬುಸುಂಡೆ, ಹಬ್ಬುಸೊಂಡೆ (ನಾ). ಒಂದು ಬಗೆಯ ಬಳ್ಳಿ ಮ | 

(ತರಕಾರಿಯಾಗಿ ಬಳಸುವ) ಅದರ ಕಾಯಿ: ಯ(ಮಡಔಿಗಿ. ೭೧-೧೪೪೮). 

ಹಬ್ಬುಸೊಂಡೆ: ಗಜಬೇರು, ಹಬ್ಬುಸೊಂಡೆ, ಚಿತ್ರಮೂಲ, ಗರುಗನಸೊಪ್ಪು, 
ಈಶ್ವರೀಬೇರು, ಶುಂಠಿ, ಹಿಪ್ಪಲಿ ಇವುಗಳ ಕಷಾಯ ಕಾಯಿಸಿ, ಹಿಪ್ಪಲಿ ಪ್ರತಿಪಾಕವಿಕ್ಕಿ 
ಕೊಡಲು ವಾತಪಿತ್ತಜ್ವರ ಶ್ಲೇಷಮಜ್ಯರ, ಕ್ಷಯ, ಕಾಸಹೋಗ, ಸರ್ವವಾಯುರೋಗ 
ಸಹ ಗುಣವಾಗುವುವು (ಸಕವೈ. ೯೪). [ಹಬ್ಬು (« ಪರಪು,)4 ಸುಂಡೆ | 
ಹಬ್ಬುಸೆ "ಹಬಶಿ' ನೋ. | 
| 

| 


೪೭ ೨೪: 1530). 15 | 


೫! 


ಹಬ್ಬುಸೊಂಡೆ "ಹಬ್ಬುಸುಂಡೆ' ನೋ. 
. ಹಚ್ಚೆ (ನಾ). ೧. ಒಂದು ಬಗೆಯ ಜೊಂಡು; ಬೆತ್ತ: ನಡುಗೆ ದಿಶಾಧಿಪರ್‌ 
ಕಡಲ ಹಬ್ಬೆಯ ಮೋಲ್‌ ತಲೆದೋಲಲಾಟಏದಿರ್ದೆಡೆಯೊಳೆ ತರ್ಗಿ ನೋಡೆ [5 
ಕುರುಸೈನಿಕಮೊರ್ಮೊದಲೆತ್ತಲುಂ ಸಿಡಿಲ್‌ ಪೊಡೆದುದೆನಲ್ಕೆ ಜೇವೊಡೆದು (ಸೀಪು. | 
೧೨-೬೬): ಭೂದೇವಿಯ ಮೇಲ್ಸೆಅಗಿನಂತೆ ಪರಿವ ನದಿಯ ತಡಿಯೊಳು ಪರ್ವಿರ್ದ ಹಬ್ಬೆಯ |" 
ಕಿಚ್ಚಿನ ಬಟ್ಟೆವಿಡಿದು ಬರುತಿರ್ಪ ಪದದೊಳ್‌ (ಪುಣ್ಯಾಸ್ರ. ೪-೨೬ ವ); ಎನಿತು ಮಳೆಗರೆ | 
ದೊಡೇಂ ಹಬ್ಬೆ ಹೂವುದೆ ದೇವ? (ಹೆಬ್ಬೆರ. ೧೮-೬೨. ೨. ಒಂದು ಬಗೆಯ ಮರ: | 
ಅಂಬಿಲದಿಂದರೆದರಿಸಿನಮಂ ಬೆರಸಿಯೆ ತೊಳೆದು ಪುಣ್ಣೆ ಹ(ಹೆ)ಬ್ಬೆಯ ಆಖ 
““ಕ೦ ಬಹುನಾ'' ಚೂರ್ಣಿಸಿ ತಳಿಯಂಬುರುಹಂ ಹಿಮದೊಳಗಿದವೋಲ್‌ ವಿಷಮಲ್‌ಗುಂ | 
(ಖಮದ. ೧೬-೧೧೪): ಹಬ್ಬೆಯದೊಂದು ದಂಡಮಂ ಪಿಡಿದಿದಿರ್ವರ್ಪನಂ ಪದೆದು | 
ನಿಟ್ಟಿಸಿ (ರಸರ. ಪರಿ. 1 ೧೦೯); ಮುತ್ತಿಗೆ, ಹಬ್ಬೆ, ನೀರುಹಬ್ಬೆ, ನುಗ್ಗೆ, ಶೀನುಗ್ಗೆ | 
ಮೊದಲಾದ ಪುಷ್ಪಫಲಭರಿತವಾದ ವೃಕ್ಷಂಗಳನ್ನು (ಕೃವಾಅ. ೨೨೮). "ಅಬ್ಬೈ', | 
“ಪರಂಬೆ' ಪರಾ. 1೩5 
ಹಚ್ಚೆ 'ಹಬೆ' ನೋ. | 
ಹಮ್‌ಚೌಕು "ಹಮಚೌಕು' ನೋ. 
ಹಮಚೌಕು, ಹಮ್‌ಚೌಕು, ಹಮ್ಮಚೌಕು (ನಾ). ಸರಿಸಮಾನವಾದ ಉದ್ದ 
ಮತ್ತು ಅಗಲಗಳುಳ್ಳ ಚತುರಸ್ರ,-ಚೌಕ; ಚದರ : ತೋಟದ ಸುತ್ತಲೂ ಬೇಲಿಯ. 
ಸಮಾಪಕ್ಕೆ ಇಪ್ಪತ್ತುನಾಲ್ಕು ಮೊಳಕ್ಕೆ ಒಂದರಂತೆ ಹಮಚೌಕುಗಜದ ಪ್ರಮಾಣ ಅಗಲ |40 
ಹಾಗೂ ಒಂದುಗಜ ತಗ್ಗಾಗಿರುವ ತಗ್ಗುಗಳನ್ನು ಅಗಳಿಸಿ . . . ಭರೀ ಮಾಡಬೇಕು 
(ಕೃಷಿಪ್ಟ ೧೩೫). ಹಮ್‌ಚೌಕು: ಊರ ಮಧ್ಯದಲ್ಲಿ ಹಮ್‌ಚೌಕು ಒಂದೂ ಒಂದೂವರೇ 
ಎಕರೆಯ ಭೂಮಿಯನ್ನು . . . ಹಿಡಿದಿದೆ (ದೀಪಹ. ॥. ೮೭). ಹಮ್ಮ ಚೌಕು: ಹಮ್ಮ | 
ಚೌಕು ಮೂವತ್ತೆರಡುಮಾರು ಭೂಮಿಗೆ ನಾಲ್ವತ್ತೆಂಟು ಸೇರು ಬೀಜವನ್ನು ಬಿತ್ತಬೇಕು | | 
(ಕೃಷಿಪ್ರ. ೯೨). 
[ಹಮ್ಮ (8 4- ಪಾರ. ಹಿಂ. ಹಮ್‌ ಎ ಸಮಾನ, ಸದೃಶ) 4- ಚೌಕು, ( ಚೌಕ್ಕ)) 


4s 


ಹಮಾರ 


ಹಮರಹ (ಅ). ಜೊತೆಯಲ್ಲಿ; ಸಂಗಡ: ನಾಜರಜಂಗರ ಹಮರಹಾ ಹೋಗಿಯಿದ್ದ 
ವ್ಯಾಳೇಲಿ (ಹೈದರ. ೬೮). (€- ಪಾರ. ಹಿಂ. ಹಮ್‌ರಾಹ್‌] 

ಹಮಹಮಿಕೆ (ನಾ). ೧. ನಾನು ಮುಂದು ತಾನು ಮುಂದು ಎಂದು 
ಯಾವುದಾದರೂ ಕೆಲಸಕ್ಕೆ ಸ್ಪರ್ಧೆಯಿಂದ ನುಗ್ಗುವುದು: ತಾನು ಮಾತ್ರ... 
ಚಿಲ್‌ ಎಂದು ಚಿಮ್ಮುವ ಹಮಹಮಿಕೆಯಲ್ಲಿದ್ದ ಉತ್ಸಾಹವನ್ನು ಒತ್ತಿ ಅದುಮಿದ್ದ 
(ದೀಪಹ. 1 ೧೦೬). ೨. ಅಹಂಕಾರ; ಸೊಕ್ಕು; ಗರ್ವ: ಹತ್ತು ಹೆಣ್ಣು ತರುವ 
ಹಮಹಮಿಕೆಯ ಮಾವನವರಿಗೆ ತಮ್ಮ ಕೈಗೊಂಬೆಯಾದ ರಾಜನನ್ನು ಹೇಗೆ ಬೇಕು - ಹಾಗೆ 
ಕುಣಿಸುವ ಸಾಮರ್ಥ್ಯವಿತ್ತು (ದಿ:ಪನಿ. ೯೪9); ಈ ಒಂದೇ ಕಾಗದದಿಂದ ಶ್ಮಾಮರಾಯನನ್ನು 
ನುಶಿಯಂತೆ ಒರೆಸಿ ಒಗೆಯಬಲ್ಲೆನೆಂಬ ಹಮಹಮಿಕೆ ಬಂದಿತು (ವೀಪಹ. ॥ 8೦೦). 

(೭ ಅಹಮಹಮಿಕೆ] 

ಹಮಾ, ಹಮಾಂ (ಗು). ಎಲ್ಲ; ಸಮಸ್ತ; ಸರ್ವ: ಒಂದು ಚೂರು ಗಸಿ ಸಾಕ್ರೋ, 

ಹಮು ಬೇಡ (ಮಲೆಮ. ೨೧). ಹಮಾಂ: "ಹಮಾಂಕೋಮು' ಪರಾ. 
|€- ಪಾಠ. ಹಮಹ”; ಆರ. ಆಮ್‌; ಹಿಂ. ಹಮಾ; ಮರಾ. ಹಮ್‌) 

ಹಮಾಂ "ಹಮಾ' ನೋ. 

ಹಮಾಂಕೋಮು "ಹಮಾಕೋಮು' ನೋ. 

ಹಮಾಂಜಿನಸು (ನಾ). ಎಲ್ಲ ವಿಧವಾದ ವಸ್ತು; ಸಮಸ್ತಪದಾರ್ಥ : (8. 

[ಹಮಾಂ (ಆ ಹಮಾ) * ಜಿನಸು) 

ಹಮಾಕೋಮು, ಹಮಾಂಕೋಮು (ನಾ). ಎಲ್ಲ ಚಾತಿ; ಸಮಸ್ತವರ್ಗ: 
ಗಡಿಗಳು ಮುಂತಾದ ಸ್ಥಳದ ಪೇಟೆಗಳಲ್ಲಿ ಬಣಜಿಗರು, ಕೋಮಟಿಗರು, ಪಂಚಾಳದವರು 
ಮುಂತಾದ ಹಮಾಕೋಮಿನ ಜನರು ತಮ್ಮ ತಮ್ಮ ಜಾತಿನಿಬಂಧನೆಯನ್ನು ಮಾರ 
ದಂತೆಯೂ ಕಳ್ಳತನ ನಡೆಯದಂತೆಯೂ . . . ಕಟ್ಟುಮಾಡಿದರು (ಮಹಾವಂ. 1 ೧೨೫). 
ಹಮಾಂಕೋಮು: ಆ ಊರಿನ ಉತ್ಸವದಲ್ಲಿ ಹಮಾಂಕೋಮಿನ ಜನರೂ ನೆರೆದಿದ್ದರು 
(ಕೂ). [ಹಮಾ 3- ಕೋಮು! | 

ಹಮಾಮ್‌ಸ್ನಾನ (ನಾ). ೧. ಬಿಸಿನೀರಿನ ಸ್ನಾನ. ೨. ಆವಿಯಿಂದ ಮಾಡುವ 
ಸ್ನಾನ; ಹಬೆಯ ಸ್ನಾನ; ಆವಿಸ್ನಾನ (ಹಮಾಮ್‌)ಮಾಡಲು ನೀರನ್ನು 
ಕಾಯಿಸುವದಕ್ಕಾಗಿ ನೆಲದ ಕೆಳಗೆ ಒಲೆಗಳಿದ್ದು ಆವಿ ಮೇಲಕ್ಕೆ ಬರುವಂತೆ ನೆಲದಲ್ಲಿ 
ಮತ್ತು ಕೋಣೆಯ ಗೋಡೆಯಲ್ಲಿ ರಂದ್ರಗಳಿವೆ . .. ಇಂತಹ ಹಮಾಮ್‌ಸ್ನಾನಪದ್ಧತಿ 
ಮತ್ತಾವ ಸಂಸ್ಕೃತಿ ಯಲ್ಲು ಕಂಡುಬರುವುದಿಲ್ಲ (ಭಾರದ. ೧೨). 

(ಹಮಾಮ್ಮ್‌ (೫ €- ಅರ. ಹಮಾಮ್‌: ಹಿಂ. ಹಮಾಮ್‌, ಹಮ್ಮಾಮ್‌; ಮರಾ. 

ಹಮಾಮ್‌ ಎ (ಬಿಸಿನೀರಿನ) ಸ್ನಾನ. ಸ್ನಾನಗೃಹ) 4 ಸ್ನಾನ] ' 

ಹಮಾ (ನಾ). ಸಾಮಾನುಹೊರುವ ಕೆಲಸ ಮಾಡುವವನು: ಹಮಾಲರಿಬ್ಬರು 
ಮಾತಿಲ್ಲದೆ ಸಾಮಾನು ಹೊತ್ತುನಿಂತಿದ್ದರು (ಪಹಾರ. ೧೧೯);ಹಮಾಲನ ಕೈಯಲ್ಲಿ ಆಕೆ ತನ್ನ 
ಸಾಮಾನು ಕೊಡುತ್ತಿರುವಾಗಲೇ ಪ್ರಮಾಲೆಯು ನರಹರಿಯನ್ನು ನೋಡಿದ್ದಳು 

| ಅರ. ಹಿಂ. ಹಮ್ಮಾಲ್‌: ಮರಾ, ಹಮಾಲ್‌] 

ಹಮಾಲಿ (ನಾ). ೧. ಕೂಲಿಯ ಕೆಲಸ: ಅವರ ಮರ್ಜಿ ಅನುಸರಿಸಿಕೊಂಡು, ಅವರ 
ಹಮಾಲಿಮಾಡುವುದಕ್ಕೆ ಯಾರಿಗೆ ಸಾಧ್ಯ ಸ್ನಾಮಿ (ಗೃಹಲ. ೧೪೬). ೨. ಕೂಲಿಯ ಕೆಲಸ 
ಮಾಡುವವನಿಗೆ ಕೊಡುವ ಹಣ; ಕೂಲಿ: ಒಂದೆರಡು ಜನರು ಮಾತ್ರ ಯಾವದೇ 
ಒಂದು ಬೀದಿಯ ಹೆಸರು ಹೇಳ "ಅಲ್ಲಿಗೆ ಒಯ್ದು ಮುಟ್ಟಿಸಿದರೆ ಮಾತ್ರ ಹಮಾಲಿ! 
ಆಂದರು (ಭೂಮಿತಾ. ಆ): ಕಟ್ಟೆಗಿ ಮುಂತಾದ ಕಿರಕೋಳ ಸಾಮಾನುಗಳ ಅಡತಿ, 
ಹಮಾಲಿ, ಪ್ಕಾಕಮಾಡುವ ಕೂಲಿ ಮತ್ತು ಮಜೂರಿ (ಮುಂಬವ್ಮಾ. ೩೬ ಪ್ರಸ್ತಾವನೆ). 
೩. ಕೂಲಿಯ ಕೆಲಸಮಾಡುವವನು: ಒಬ್ಬಿಬ್ಬರಿಗೆ ಹಮಾಲಿ ಬರುತ್ತೀಯೇನು? 
ಎಂದು ಕೇಳದರೇನೇ ಅನರಿಗೆ ವಾಗತ್ಮವೆನಿಸಿತು (ಮುಂಗಾಪು. ೧೦೨): ತನಗೆ ಮ್ಮಾನೇಜರ 
ಎಂದು ದೊಡ್ಡ ಹೆಸರನ್ನು ದಯಪಾಲಿಸಿ "ಹಮಾಲಿ' ಕೆಲಸ ಮಾಡಹಚ್ಚಿದರೆಂದು ಗುಂಡನು 
ಸಿಟ್ಟಿಗೆದ್ದು ಕುದಿಯತೊಡಗಿದನು (ರಂಗರೋ. ೧೪೬). [೯ ಮರಾ. ಹಮಾಲೀ। 

ಹಮಾರ, ಹಮಾರು (ನಾ). ೧. ಪರಾಕ್ರಮಿ: ವೀರ; ಶೂರ: ''ಶೂರ;, ವೀರಃ, 

ಒ ಶೂರನ ಸೆಸರು ಹಮಾರನಾದ ವೀರನು'' 


(ಸಮಜೀ. ೬೮೧). 


ವಿಕ್ರಾಂತಃ - (ಸಿದ್ಧಾಂತಿ. ೨೪೯). 


ಹಮಾರತನ 


೨. [ಸಂಗೀತ] ಒಂದು ರಾಗದ ಹೆಸರು: "ಹಮಾರನಾಟಿ' ಪರಾ. ಹಮಾರು: 
೨. ಯಮುನಾಕಲ್ಮಾಣಿ, ಹುಸೇನಿ, ಬೇಹಾಗು, ಹಮಾರು, ನವರೋಜು ಮುಂತಾದ 
ರಾಗಗಳು ಹಲವು ನಮ್ಮಲ್ಲಿ ನೆಲೆಗೊಂಡು ಕರ್ಣಾಟಕ ಗೌರವವನ್ನು ಪಡೆಬಿರುವುದು ಈ 
ಮಾರ್ಗದಿಂದಲೇ :ಗಾನಕ. ೫೫). 
[ಆ ಸಂ. ಹಮ್ಮಾರ ./ ಹಿಂ. ಹಮಾರ್‌, ಹಮ್ಮಾರ್‌; ಮರಾ. ಪಮಾರ್‌] 
ಹಮಾರತನ (ನಾ). ಘಾಟಿತನ:ನೋಡಿದಿರೊ ಅವಳ ಹಮಾರತನವನ್ನ? (ಮಾಮರಾ. ೮೦). 
(ಹುಂ 1 I 
ಷಮಾರನಾಟಿ (ನಾ). [ಸಂಗೀತ ಒಂದು ರಾಗದ ಹೆಸರು; ನಾಟಿ ಆಹರೀನಾಟಿ 
ಸಾಳಗನಾಟಿ ಹಮಾ (ಪಾಠಾಂ. ಮ್ಮಾ)ರನಾಟಿ ಗುಜ್ಜರನಾಟಿ ಎಂಬವೇ ಪಂಚವಿಧ 
ನಾಟಿಗಳು (ಎವೆಣ. ೧೮೯). [ಹಮಾರ + ನಾಟ್ಟ] 

ಹಮಾರು "ಹಮಾರ' ನೋ. P | 

ಹಮೇಷ (ನಾ). (ಅ). ಸದಾ; ಯಾವಾಗಲೂ; ಸರ್ವದಾ: ಟೀಪುಸುಲ್ತಾನರು 
ವಿಕಲ್ಪಮಾಡಬೇಕುಯಂಬದಾಗಿ ಕುಂಪನಿಗೆ ತಿಳಿಯದ ಹಾಗೆ ಹಮೇಷ ಹಿಕಮತ್ತುಗಳ 
ನಡಸುತ್ತಾ ಇದ್ದರು (ರಾಜೀಂದ್ರ. ೫೩); ಮನೆಗೆ ಹಮೇಷ ಬೀಗ ಹಾಕಿರುವುದನ್ನು ನೋಡಿ 
ಜನ ಹಲವುರೀತಿಗಳಲ್ಲಿ ಮಾತಾಡಿಕೊಳ್ಳುತ್ತಿದ್ದರು (ರೂಪಸ. ೧೪೯). 

[4- ಪಾರ. ಹಿಂ. ಮರಾ. ಹಮೇಶಾ। | 

ಹಮ್ಮಚೌಕು "ಹಮಚೌಕು' ನೋ. " 

ಹಮ್ಮದ, ಹಮ್ಮಳ (ನಾ). ೧. ಮೈಮರೆಯುವಿಕೆ; ಪ್ರಜ್ಞೆ ತಪ್ಪುವಿಕೆ; ಮೂರ್ಛೆ: 
““ಹಮ್ಮದಮುಂ ಮುಚ್ಚೆ ಹರವಸಂ ಮೂರ್ಛಾಖ್ಶಂ'' (ಕವಕಂ. ೧೧೩);ನೀರ ತೋರವನಿಯ 
ತಂದಲೊಂದುಗೆಯೊಳಮೆಂತಾನುಂ ಹಮ್ಮದದಿನಗಲ್ಲು ತನ್ನವಸ್ಥಾಂತರಕ್ಕೆ ತಾನೆ 
ಬೆಕ್ಕಸಂಬಡುತ್ತಿರ್ಪನ್ನೆಗಂ (ಚಂದ್ರಪು. ೫-೧೯ ವ); ಸವನಿಸೆ ಹಮ್ಮದಂ ನಡುಪ ಕಾಲ್‌ 
ಬೆಮರಂ ಬಿಡುತಿರ್ಪ ಗಲ್ಲಂ (ಕಬ್ಬಕಾ. ೩೩೨). ೨. ಬೆರಗು; ದಿಗ್ಬ್ರಮೆ: ಹಮ್ಮದವೆಂದೆನೆ 
ಕೌತುಕಾರ್ಥದೊಳ್‌'' (ಕಣಾಣ. ೧). ಹಮ್ಮಳೆ: ೧. ಶಬರಿಯರರಿದು 
ಹಮ್ಮಳದಿವುಮ್ಮಳಬಿ ಹೊರಳಿದರು ಪುರುಷರಗಲಿಂ (ಜಿನಮು. ೧೩-೧೯). 

[ಆ ಸಂ. ಪ್ರಮಾದ] 

ಹಮ್ಮದಂಬೊಂದು (ಕ್ರಿ). ಎಚ್ಚರತಪ್ಪು; ಮೂರ್ಛೆಹೋಗು: ಸುರಿವಾ ಸ್ಟೇದ 
ಮೊಡಲ್ನಡುಂಗು ನವಿರ್ಗಳ್ಪ್ಬಾಷ್ಟೋದ್ಗಮಂ ಗದ್ದದಸ್ವ್ತರಮುಂ ತಾಮಿನಿತೆಲ್ಲಮೊರ್ಮೆ 
ದೊರೆಯಲ್ವೋ ಹಮ್ಮದಂಬೊಂದಿದರ್‌ (ನರಚ. ೪೮-೧೧೧). 

(ಹಮ್ಮದ 4 ಪೊಂದು (ಆ ಪೊರ್ದು)) 

ಹಮ್ಮದಂಬೋಗು, ಹಮ್ಮದವೋಗು (ಕ್ರಿ). ಎ ಹಮ್ಮದಂಬೊಂದು: ನೃಪ 
ನಿನ್ನಂ . . . ನಭದಿಂ ಗಾಂಡೀವಿ ತರ್ಪಾಗಳೀ ಕೃಪನೀ ಸೈಂಧವಂ . . . ಈ ಕುಂಭಜನೀ 
ಕುರುಪ್ರಭವರಂದೇಂ ಹಮ್ಮದಂಬೋದರೇ (ಗದಾಯು. ೨-೩೪): ಅನೇಕೌಷಧಿಗಳಂ 
ಕೊಟ್ಟೊಡೇಳೆಂಟುಮಡಿಯಾಗಿ ವೇದನಿಸಿತದು ಹಮ್ಮದಂಬೋಗೆ ವಾಗೀಶನು 
(ಸಾಂದಪು ೧೩-೮). ಹಮ್ಮ ದವೋಗು: ಬಿಗುರ್ತುಜ' ಹಮ್ಮದವೋದನೋಹಿಲಂ 
(ಉದೃಟ. ೧೧-೭೧): ಒದಖಿದವು ರಣವಾದೃಚಯವಳ್ಳೆದೆಗೊಳಲ್‌ ಬ್ರಹ್ಮಾಂಡವೀಶನ 
ಹೃದಯ ಹಾತಕವಾಜ್‌ ಹಮ್ಮದವೋಗೆ ಕಮಲಭವ (ತೂರಲಾ. ೬ ೧೭ -೧೩). 

[ಹಮ್ಮದ 1 ಪೋಗು, (ಆ ಪೋ,)) 

ಹಮ್ಮದವೋಗು “ಹಮ್ಮದಂಬೋಗು' ನೋ. 

ಹಮ್ಮನೆ (ಅ). ಇದ್ದಕ್ಕಿದಂತೆ, ಕೂಡಲೆ, ತಕ್ಷಣ ಎಂಬರ್ಥದ ಒಂದು 
ಅನುಕರಣಾವ್ಮಯ : ಜಜ್ಜನೆ ಜರಿದು ಬಿಬ್ಬನೆ ಬಿರಿದು ಪ್ರಾಣ ಹಮ್ಮ (ಪಾಂ. ವ್ರ)ನೆ 
ಹಾಟ್‌ ಭಯವಟ್ಟು ನಡನಡುಗಿ (ಶೂನ್ಮಸಂ. ೧೯೦-೩೫); ತನುವ ದಂಡಿಸುತುಗ್ರತಪಸು 
ಮಾಡುವರು ಹಮ್ಮನೆ ಶಾಸ್ತ್ರಪಠನದೋಜುವರು ಅನಿಮಿಷರಾಗಿ ಯೋನಿಗೆ ಬೀಳ್ವರಲ್ಲದೆ 
ಎನುತಾತ್ಮಸಿದ್ಧಿವಡೆಯರು (ಭರಚ. ೬೮-೧೬). (+ - ಆನೆ] 

ಹಮ್ಮಯಿಸು, ಹಮ್ಮಯ್ಸು, ಹಮ್ಮವಿಸು, ಹಮ್ಮಿಸು, ಹಮ್ಮೆಸುು (ಕ್ರಿ). ೧. 
ಎಚ್ಚರತಪ್ಪು; ಮೂರ್ಛೆಹೋಗು; ಮೈಮರೆ: ತನು ಕಡುಗೋಡುಗೋಡಿದಪು | 4 
ದೆಳ್ಳನಿತುಂ ಮಿಡುಕಂತದಿಲ್ಲ . . . ನಿಜವಲ್ಲಭನಂದ[ಮದೆಂ]ದಿನಂದಮಿಂದೆನಿತೆಅನಲ್ತು 


- ತವ] 


10; 


|S 


20 


25 


30 


13s 


೮೮೨೪ 


ಹಮ್ಮಿಣಿ 


ಹಮ್ಮಯಿಸಿದಂದಮೊ ಮೇಣ್‌ ಮಅಲುಂದಿದಂದಮೋ (ವರ್ಧಮಾ. ೫-೫); ವೀರ. 
ಧೀರೋದ್ಧ ತನಿಶಾಚರವೀರನತಿಮಥನದಲಿ ವಹ್ನಿಕುಮಾರ ಹಳಚಿದು ಹಮ್ಮಯಿಸಿದನು 
ಕದನಕೇಳಿಯಲಿ (ತೂರರಾ. ೬-೨೨ ಸೂಚನೆ). ೨. ಎಚ್ಚರ ತಪ್ಪಿ ಕುಸಿ; ಮೂರ್ಛೆಹೋಗಿ 
ಬೀಳು: ಆ ಪೊಲ್ಸ್‌ಂಗೆ ಭೂಮಿಜೆ . . . ನಡೆನಡೆದು ಕಾಲೊಡೆದು ನೆತ್ತರ್‌ ಬಸಿಯೆ 
ಮೆಯ್ಲುಂದಿ ಧರೆಗೆ ಹಮ್ಮಯಿಸೆ (ರಾಮಾಶ್ನ. ೩೩-೨೮). ಹಮ್ಮಯ್ಸು: ೧. ಹಮ್ಮಯ್ಸಿ 
ಕಿಲ್‌ದು ಬೇಟಕ್ಕೊಮ್ಮೆಯೆ ಪೋಪಂದು ಪುಗುವುದಸು ಬೇಗಂ (ಧರ್ಮಾಮ್ಮ. ೯-೧೧೧). 
ಹಮ್ಮವಿಸು: ೧. ಈ ಪರಿ ನಮ್ಮನೆಲ್ಲರ ಮುಂದೆ ಭಂಗಿಸಿ ಹೆಮ್ಮೆ ಗೆಡಿಸುವ ಸರಿಯ 
ನೋಡಾ ಎನುತ ಮನಮಜುಗಿ ಇಮ್ಮೆ ಬೆಂದವಳಿದ್ದಲಂತಿರೆ ಹಮ್ಮವಿಸಿಯೊಜಗುತಲಿ 
ವಿಮಳೆಯ ನೆಮ್ಮಿದಳು ನಿಲಲಾಜದಾಳಾಪಿಸುತಲಾ ಮಾಯೆ (ಪ್ರಧುಲೀ. ೭-೭೦). 
ಹಮ್ಮಿಸು: ೧. ನಮ್ಮವರು ಬರುವುದನು ಉಮ್ಮಳಿಸಿ ಹೋಡುವೆನು ಹಮ್ಮಿಸುವೆ 
ಮನದೊಳಗೆ ಬಾರದಿರಲು (ಸುಸಾರ. ೨). ಹಮ್ಮೈಸ್ಮು: ೧. ಬೊಮ್ಮದ ಮನೆಯ 
ಕೋಣೆಯೊಳೊಬ್ಬ ಗೊರವತಿ ಇಮ್ಮೆಯ ಸಿರಿಯ ಮಾಳಿಗೆಯೊಳಗೆ ಹಮ್ಮೆಸಿದಳು 
(ಅವಚಂ. ೩೦೦-೧೩೧೫); ಹಂಬಲಿಸಿದರು ಹಮ್ಮೆಸಿದರು ಕೋಮಳೆಯ ಕಾಣದೆ ಮೋಹಿನಿಯು 
ಮಮಕಾರ ಭೂಮಿಪನು (ಪ್ರಭುಲ. ಆ- 6). ೩. ದುಃಖಪಡು; ಗೋಳಾಡು: 
ಕೌರವೇಶ್ವರಗೆ ನೆಲನಾಸೆಗಾಣನು ಶಿವಶಿವಾಯೆನುತ ಹಮ್ಮೆಸಿದಂ ಒಡೆಯಗಂ ಕರ್ಣನು 
(ತುರಂಗ. ೭೦-೪೬). [£ ಹಮ್ಮದ + - ಇಸ್ಮು] 

ಹಮ್ಮುಯ್ಸು "ಹಮ್ಮಯಿಸು' ನೋ. 

ಹಮ್ಮವಿಸು "ಹಮ್ಮಯಿಸು' ನೋ. 

ಹಮ್ಮಸ (ನಾ). ಒಂದು ಬಗೆಯ ಆಯುಧ (7): ನಿಮ್ಮಂ ನೆನೆಯದ ಮನಮಂ 
ಹಮ್ಮಸದಿಂದೊತ್ತಿ ಕೆತ್ತಿ ಕೀಸುವೆ ಮತ್ತಾ!0] ಘಮ್ಮನೆ ಶೂಲದೊಳಿಡುವಂ ಸುಮ್ಮನೆ ಬಿಡೆ 
ನಾಂ (ಶಂಕಕಂ. ೧೫). (7 

ಹಮ್ಮಳ "ಹಮ್ಮದ' ನೋ. 

ಹಮ್ಮಳಿಸು (ಕ್ರಿ). ಇ ಹಮ್ಮಯಿಸು ೧: ಸೋವಿಲೊಳಿರ್ದ ಮಗುವ ಕಾಣದಾ 
ಸತಿಯೆವೈನು ಕಟ್ಟೆನಾನೆನುತ ಆ ವಸುಧೆಗೆ ಹಮ್ಮಳಿಸಿಯುರುಳಿ ಶೋಕಾವೇಶದೊಳ 
ಗಿರುತಿರಲು (ನೇಮಿಸಂ. ೧೮-೨೩); ಹಮ್ಮಳಿಸಿ ದೇಹವುರಿಯ ಬೇಗಿಗೆ ಬ್ರಹ್ಮ ರೆಲ್ಲರಿಗೆ ದಾನ 
ದಕ್ಷಿಣ ಗಮ್ಮನೆ ಹೋಮಹವನ ತೀರ್ಥ ದಿಶ್ಕಾಂತವಾಗದಿರೆ (ನಂದಿಲೀ. ೬-೫೪). 

(ಹಮ್ಮಳ (ಆ ಹಮ್ಮದ) *- - ಇಸ್ಕು] 

ಹಮ್ಮಿಕೆ (ನಾ). ಅಹಂಕಾರ; ಸೊಕ್ಕು : ಎಲವೊ ಕಿರಾತಸಂಕುಳವ ಕಾಷ್ಠಾಂಗಾರದಳವನು 
ಮುಜ್‌ದ ಹಮ್ಮಿಕೆಯ ಬಲುಪಂಥ ನಮ್ಮೊಳು ಸಲ್ಲದು (ಪೀವೇಹಾಂ. ೮-೬೮); 
ಪ್ರಹಲಾದನನ್ವಯದ ಬಲಿ ಬಹುಭಕ್ತಿಯೊಳೀಶ್ವ್ಪರಾರ್ಚನೆಯನುಅ* ಮಾಡಲ್ಕಹಿ 
ಭೂಷಣನಾತಗೊಲಿದತಿ ಬಹಳ್ಳೆಶ್ಚರ್ಯಗಳನಿತ್ತಡಾ ಹಮ್ಮಿಕೆಯಿಂ (ದಶಾವ. ೬-೮೫). 

[ಹಮ್ಮು (ಆ ಅಹಮ್ಮು) + - ಇಕೆ) 

ಹಮ್ಮಿಗ (ನಾ). ಅಹಂಕಾರಿ; ಗರ್ವಿಷ್ಠ: ಇಮ್ಮನದ ಸೊಡಗೆಯ ಮದ್ದು 
ಕರ್ಮಕ್ಕೀಡಾದವರ ನುಡಿಯೆಂದಡೆ ಎನ್ನ ಹಮ್ಮಿಗನೆಂಬರು (ಮೋಳಿಮಾ. ೨೬೫-೮೧೬೭); 
ಬಲು ಚೆನ್ನಿಗತನವ ತಾನು ಮಾಡಲು ಬಲುಹಮ್ಮಿಗನೆಂದು ಬೈಯುವರೊ (ರಂದ. 
೩-೧೩೨-೨). (ಹಮ್ಮು (« ಅಹಮ್ಮು) + - ಇಗ) 


| ಹಮ್ಮಿಣಿ, ಹಮ್ಮಾಣಿ, ಹಿಮ್ಮಣಿ, ಹಿಮ್ಮಣ್ಣಿ, ಹಿಮ್ಮೇಣಿ (ನಾ). (ಉದ್ದ 


ವಾಗಿಯೂ ಚಿಕ್ಕದಾಗಿಯೂ ಇರುವ) ಹಣದ ಚೀಲ; ಥೈಲಿ: ಸಾಹುಕಾರರು 
ಮರುಮಾತಾಡದೆ ಮೊದಲು ಹಮ್ಮಿಣಯನ್ನು ತಿಜೋರಿಯಲ್ಲಿಟ್ಟು ಬರಬೇಕೆಂದು ಕೋಣೆಗೆ 
ಹೋದರು (ಹೊಂಬಿಲು. ೩೮); ಈ ಉತ್ಸವದ ಮೂಲಕವಾಗಿ ಕರ್ನಾಟಕವು ಕವಿಗೆ ತನ್ನ 
ಗೌರವವನ್ನು ಸಲ್ಲಿಸಿತಲ್ಲದೆ, ಕವಿಗೆ ಒಂದು ಹಮ್ಮಿಣಿಯನ್ನಿತ್ತು ತನ್ನ ಮೆಚ್ಚುಗೆಯನ್ನೂ 
ತೋರಿಸಿತು (ಸಾಸಮಾ. ೮೧). ಹಮ್ಮಾಣೆ: ಅವರು ತಮ್ಮ ಹಮ್ಮಾಣಿಯೊಳಗಿಂದ ರೂಪಾಯಿ 
ಎಣಿಸಲಿ (ಮೋಹಿನೀ. ೬೫); ಒಂದು ಮರದ ಕೆಳಗೆ ಕುಳಿತು ಬಸಪ್ಪನು ತನ್ನ ಹಮ್ಮಾಣಿ 
ತೆಗೆದು ಹಣ ಎಣಿಸಿದನು (ಪವನ. ೩೭). ಹಿಮ್ಮಣಿ: ಎನ್ನ ಹಿಮ್ಮಣಿಯ ಗೊಂಡೆಯಂ 
ಹರಿದು ಹೊನ್ನೆರಚಿ ತೀವೆನುಪವನವ ನಾಮರೆಯಿಂ (ಗ೪ಎಂ. ೧೧೮-೧೦): ಪೆಟ್ಟಿಗೆಯಲ್ಲಿಯೂ 
ಹಿಮ್ಮಣಿಯಲ್ಲಿಯೂ ಬ್ಯಾಂಕಿನಲ್ಲಿಯೂ ತುಂಬಿರುವ ಹಣವನ್ನು ಹೇಗೆ ವೆಚ್ಚಮಾಡಬೇಕು? 


ಹಮ್ಮಿಸು 


(ನಾಡಿಗೇ ೧೫೨). ಹಿಮ್ಮಣ್ಣಿ: "ಹಿಮ್ಮಣ್ಣಿಚೀಲ' ಪರಾ. ಹಿಮ್ಮೇಣಿ: ಮಡಿವಾಳಯ್ಯ 
. . . ಇನ್ನೂರುರೂಪಾಯಿಯ ಹಿಮ್ಮೇಣಿಯನ್ನು ಮಾದಣ್ಣನ ಕೈಗಿಟ್ಟರು (ಬೆಳುವು. ೬೬). 
(« ಮರಾ. ಹಮಿಣೀ, ಹಮಾಣೀ. ಹಮಾಣ, ಹಮೇಣೀ। 

ಹಮ್ಮಿಸು "ಹಮ್ಮಯಿಸು' ನೋ. 

ಹಮ್ಮಾಣಿ "ಹಮ್ಮಿಣಿ' ನೋ. 

ಹಮ್ಮಾರ (ನಾ). ೧. ಒಂದು ದೇಶದ ಹೆಸರು: ಪಲ್ಲವಕ ಹಮ್ಮಾರ ಜಾಳಾಂದ್ರ 

. ದೇಶಂಗಳೊಳೆಸೆವ ಜಂಗಮವು ಭಕ್ತಾಳಿ (ಬಸಪು. ೬-೧೯); ಕೊಂಕಣ ಸಿಂಧು 

ಹಮ್ಮಾರ . .. ಕಾಂಬೋಜದೇಶದ ಸಕಲಶರಣರೈತರುತಿರ್ದರು (ಚಿಬಪು ೬-೪೯). 
೨. (ಹಮ್ಮಾರದೇಶದ ರಾಜ ಮತ್ತು ಅಲ್ಲಿಯ ಪ್ರಜೆ: ಪಾರಸೀಕ ಪಾರಿಯಾತ್ರ 
ಹಮ್ಮಿರ ಡೊಕ್ಕಾರ ತುರುಷ್ಕ ಮರುಪ್ರಭೃತಿಭೂಪಾಲಕರಿಂ ಭಯಾನಕರಸಮುಂ 
(ಜಗವಿ. ೨-೩೯ ದ); ತೆಲುಂಗ ಗುರ್ಜರ ಹಮ್ಮಾರ ತುರುಷ್ಕ ನೇಪಾಳರ್‌ ಮೊದಲಾದ 
ರಾಜಪುತ್ರರ ಪಂಕ್ತಿಗಳೊಳಂ (ಗಿರಿ. ೨-೧೦೫ ವ). ೩. (ಆಲಂ) ಶೂರ; ಪರಾಕ್ರಮಿ: 
ವೀರಹಮ್ಮಾರ ದಾಮೋದರ ಪಾತ್ರೆಗಳಾ ರಣರಂಗಮಧ್ಮದೊಳು ವೀರರಾಮನ ಖಡ್ಗದಿಂದ 
ಮಡಿದು ಸುರನಾರಿಯ ರೆಡೆಗೆಯ್ದಿದರು (ಕುರಾಸಾಂ. ೧೬-೭೦); ಪ್ರಳಯಾಗ್ನಿಯಂತೆಸೆವ 
ರಘುವೀರನಂ ಕಂಡ ಧುರವಿಜಯಹಮ್ಮಾರನಂ (ವೆಂಕಾರಾ. ೩-೧೧-೧೦). ([ಸಂ.] 

ಹಮ್ಮಾರತಾತಿ (ನಾ). ವೀರತ್ವದ ಗುರುತಿಗಾಗಿ ಕೈ ಅಥವಾ ಕುತ್ತಿಗೆಯಲ್ಲಿ 
ಧರಿಸುವ ಕಾಪು,- ರಕ್ಷೆ: ಪ್ರೀತಿಯಿಂದೊಲಿದು ಭೂಪನ ಕೈಗೆ ಹಮ್ಮಾರತಾತಿಯ 
ಕಟ್ಟಿದಳೊರ್ವೆ (ಕಂನವಿ. ೨೪-೬೬); ಘನಸುಪ್ಪಾಣಿಮುತ್ತುಗಳ ಕಟ್ಟಿರುವ ಹಮ್ಮಾರತಾತಿಯು 
ಪಟ್ಟೆಪೀತಾಂಬರಗಳಿಂದಡಿಯಿಟ್ಟು ಚರಿಸುವ ರಾಜಕುವರರು (ನಾಗಷ. ೨-೬೮). 

[ಹೆಮ್ಮಾರೆ 4 ತಾತ್ಮಿ (ಆ ತಾಯಿತಿ)) 

ಹಮ್ಮ್ಮು (ಕ್ರಿ). ೧. (ಹಗ್ಗ ಮೊದಲಾದುವುಗಳನ್ನು) ಹೊಸೆ; ಹೆಣೆ: 
*"ಹಮ್ಮು-ರಜ್ಜುಕ್ರಿಯಾಯಾಂ (ಹೆಣೆ)'' (ಶಮಧಾ). ೨. ಕಟ್ಟು; ಬಂಧಿಸು: ತುರಂಗ 
ಬಲದಪರಭಾಗದೊಳ್‌ ಹಮ್ಮಿದ ಗುಳದ ಹೂಡಿದ ಆ'ಂಚೆಯದ . . . ಕೋಳಾಹಳ 
ದಬ್ಬರಮಾಗೆ (ಗಿಂಕ. ೬-೫೫ವ); ಬಲುಮಿಳಿಯಲಿವನನು ಸುತ್ತಿ ಸಿಂಧುರಘಟೆಗಳಿಂದೆಳೆಸುತ್ತ 
ಕೊಂಡೊಯ್ಕೆನಲು ಹಮ್ಮಿದರಾನೆಯಲಿ ಕಪಿಯ (ತೊರರಾ. ೫-೭-೩). ೩. ಏರ್ಪಡಿಸು; 
ಯೋಜಿಸು; ಸಜ್ಜುಗೊಳಿಸು: ಆ ಪಾತಕವನ್ನು ಕಳೆಯಲಿಕ್ಕೆಂದು ಧರ್ಮರಾಯ 
ಅಚ್ಚುತನ ಅಪ್ಪಣೆಯಂತೆ ಅಶ್ವಮೇಧಯಾಗವನ್ನು ಹಮ್ಮಿದ (ಬದುರೆ. ೧೦೬); ಮೂರು 
ಅರ್ಥವತ್ತಾದ ಗೋಷ್ಠಿಗಳನ್ನು ಹಮ್ಮಿ ಆಯಾ ರಂಗದಲ್ಲಿ ಪರಿಣತರಾದವರ 
ಶ್ರದ್ದೆಯುಳ್ಳವರ ವ್ಯಾಸಂಗದ ಫಲವನ್ನು ವಿನಿಯೋಗಿಸುವ ವ್ಯವಸ್ತೆ ಇಲ್ಲಿದೆ (ಸುವರ್ಣ. ೨೩೧). 
೪. ಓದಗು; ಉಂಟಾಗು: ಹಿಂದೆ ಹಮ್ಮಿದ (ಪಾಕಾಂ. ನ] ಸಮರದೊಳು ನಡೆತಂದು 
ಖೇಚರನಡಸಿ ಕಟ್ಟಿದಡಂದು ನಿನ್ನನು ಬಿಡಿಸಿದವನರ್ಜುನನೊ ರವಿಸುತನೊ (ಕುವ್ಮಾಲೀ. 
೧-೧೦). ೫. ಕೊಳ್ಳೆ ಹೊಡೆ; ಲೂಟಿಮಾಡು: ಇನ್ನು ಗರವಲೆಗೆ ಕಳ್ಳರು ಬಂದು ಮನೆ 
ಹಮ್ಮಿದರು (ರಾಜೇಂದ್ರ. ೧೪೨). ೬. ಹರಡು; ಸೂಸು: ಪೊಸಮುಗಿಲ್ಲ್ಗಳು ಹಮ್ಮಿ 
ಪಸರಿಸಿ ತೋರ್ದವಾ ವರ್ಷಪ್ರವೇಶದಲಿ (ಕಾವೇಮ. ೧೭-೪೨ ); ಹೊಸಮಳೆಗಳಾಗಿ ನೆಲ 
ಹೊಸಹೊನಲು ಹರಿದು, ಹೊಸ ಹಮ್ಮು ಹಮ್ಮುತ್ತ, 
ಚಿಗುರಿ ಎಲ್ಲರೂ ಚೆಲುವಾದರು (ಹೊಂಗಳು .೧೮-೧). 

ಹಮ್ಮಿಕೊಳ್ಳು ವ ಏರ್ಪಡಿಸಿಕೊಳ್ಳು; ಯೋಜಿಸು: ಈ ವರ್ಷ ಅವರು 

ಒಳ್ಳೆಯ ಪುಸ್ತಕಗಳನ್ನು ಪ್ರಕಟಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ (ರೂಢಿ). 

ಹಮ್ಮು "ಅಹಮ್ಮು' ನೋ. 


ಹಮ್ಮುಖವೋಗು (ಕ್ರಿ). ನಿಸ್ತೇಜವಾಗು; ಕಾಂತಿಗುಂದು (?): ಹಮ್ಮುಖ | 


ವೋದುದು ಸಭೆಯೆಲ್ಲ ಭರತೇಶ ಸಮ್ಮುಖಗೊಟ್ಟು ನೋಡಿದನು ದಿಮ್ಮನೆದ್ದರು ಕೂಡೆ 
ಸೇವಕರೆಲ್ಲರಾಗುಮ್ಮುವ ಕಂಬನಿಗೂಡಿ (ಭರಚ. ೭೧-೧೩ ). 
[? 3- ಮುಖ *- ಪೋಗ್ಕು (ಆ ಪೊ)] 
ಹಮ್ಮುಗ (ನಾ). ಜಂಬದವನು; ಅಹಂಕಾರಿ: ನಿಮ್ಮ ಚಿತ್ತಕೆಯಕೆಕೆಮಾಡಿದೆಂ 
ಮತ್ತಿನ್ನು ಹಮ್ಮುಗರ ಕಳುಹಿದೊಡೆ ಎಂತಪ್ಪುದೋ ಕಾರ್ಯ ಶಮ್ಮದಿಂ ನೋಡಿ ಚಿತ್ತೈಸಿಂ 
(ಪ್ರಭುಪು. 6-೫೬). "ಹಮ್ಮಿಗ' ಪರಾ. (ಹಮ್ಮು (ಆ ಅಹಮ್ಮು) * -ಗ್ಮ। 


೮೮೨೫ 


ಎಲ್ಲರೂ ನನ್ನಕ್ಕ ತಂಗಿಯರು 3 


ಹಯ 


|ಹಮ್ಮುಗ್ಗೆ (ನಾ). ೧.(ಜೋಡಿಸಿ ಕಟ್ಟುವ) ಹಗ್ಗ; ಪಾಶ: ಸಂಕಟಕಮೆನೆ 
ಹಮ್ಮುಗೆಯ ಕುಣಿಕೆಗಳು (ಮಂಗರಾ. ೮೬-೩೧); ಮರಳಿ ವಾಘೆಯ ಕೊಂಡು ರಾವ್ತರು 
ತಿರುಗಿದರು ಹಮ್ಮುಗೆಯ ನೇಣ್ಗಳ ಹಟೌದು ಹಕ್ಕರಿಕೆಗಳ ಬಿಸುಟರು (ಕುವ್ಮಾಗ. 
೧-೧೬). ೨. ಕಟ್ಟು; ಬಂಧನ: ಮುಗ್ಗಿ ಕೆಡೆಯಲು ಕುದುರೆ ಸೂತನ ಬಗ್ಗಿಸಿದ 
ನಸುರೇಂದ್ರನವನಾ ಹಗ್ಗಗಳ ಹಮ್ಮುಗೆಯ ಸಡಿಲಿಸಿ ಹಯವನಬ್ಬರಿಸೆ (ತೊರರಾ. 
೬-೨೨-೨೧). ೩. ಯೋಜನೆ: ಎಮ್ಮ ಮನ ಮುಂಚುವುದು ಕಾರ್ಯದ ಹಮ್ಮುಗೆಯ 
ನೀವಟೌೆಯಿರೇ ತಮತಮ್ಮ ದುಷ್ಕತ ತಮಗೆ ಫಲಿಸಿದರೇನು ನಿಮಗೆಂದ (ಐವ್ಕಾಆ. 
[ಹಮ್ಮು 4 -ಗೆ) 
ಹಮ್ಮುಗೆ (ನಾ). ಗರ್ವ; ಸೊಕ್ಕು: ನಿಮ್ಮಿರ್ಬರ ಸೌಭಾಗ್ಯದ ಹಮ್ಮುಗೆಯಂ 
ಸುಭಗೆ ಕಾಮಮಂಜರಿ ಪದೆಪಿಂದೊರ್ಮೆ ಪರೀಕ್ಷಿಸಿ ಪೇಟ್ಡೊಡೆ ನಿಮ್ಮಯ 
ಹೀನಾಧಿಕತ್ವಮತಿ ನುತಿವಡೆಗುಂ (ದಶಕು. ೮6-೮೪); ಸುರವಂಶಕುಲಹೃತ್ಕೂಲನೆದೆಯಲಿ 
ಹುಣುಬುದೋಟ್‌ತು ಹಗೆಯ ಹಮ್ಮುಗೆಯ (ತೊರರಾ. ೬-೨-೧. 
[ಹಷಮ್ಮು( ಆ ಅಹಮ್ಮು) *- -ಗೆ) 
ಹಮ್ಮುಗೆಡು (ಕ್ರಿ). ಜಂಬವಿಳಿ; ಗರ್ವಭಂಗವಾಗು: ಸೌರಾಷ್ಟಸೋಮೇಶ್ವರಾ 
ನಿಮ್ಮ ಮುಟ್ಟಿ ಹಮ್ಮುಗೆಟ್ಟುದ ನಾನೇನೆಂಬೆನಯ್ಕ (ಆದವ. ೩೧-೮೯); ಸಿಂಹಳನು 
ಹಮ್ಮುಗೆಡದೆ ಆ ರಥವನ್ನೇರಿ ಬೊಬ್ಬಿರಿದನು (ಶೈವಸು. ೨೧). 
[ಹಮ್ಮು (ಆ ಅಹಮ್ಮು) 4 ಕೆಡು; 
ಹಮ್ಮುಗೊಳು (ಕ್ರಿ). ಜಂಬಪಡು; ಗರ್ವಿಸು: ಹಮ್ಮುಗೊಳದೆ ಹದವಳಿಯದೆ 
೬ ೬ ಚಿತ್ತಸಮ್ಮತಿಯಂಿದೆಸಗುವುದು (ಹದಿಬ. ೪-೧೫). 
[ಹಮ್ಮು (ಆ ಅಹಮ್ಮು) 4 ಕೊಳು (ಆ ಕೊಳ್‌,)) 
ಹಮ್ಮುಬಿಮ್ಮು (ನಾ). ಗರ್ವ ಮತ್ತು ಬಿಂಕ: ಪೂಜೆಯ ಮಾಡುವಲ್ಲಿ ' 
ಪುಣ್ಮವನಟ್‌ಯದೆ ಮಾಡಬೇಕು ಹೆಣ್ಣು ಮಣ್ಣು ಹೊನ್ನು ಕೊಡುವಲ್ಲಿ ಹಮ್ಮುಬಿಮ್ಮಿಲ್ಲ 
ದಿರಬೇಕು (ಮೋಳಮಾ. ೩೯-೬೧); ಭವದೇಕಶರಣಮೆನಿಸಿ ಶಿವಶಾಂತಿಯಂ ವಹಿಸಿ 
ಹಮ್ಮು ಬಿಮ್ಮು ಗಳುಳಿದುನವಲೋಷ್ಟಕಾಂಚನ ಸಮಾನಬುದ್ಧಿಯೊಳು ಮತ್ತವಿರಳಾಚರಣ 
ಸಂಕಲಿತ ಮಾನಸಮದುವೆ ಮಂದಿರಂ ಮನುಕುಲೇಶ (ವೆಂಕಾರಾ. ೨-೧೮-೧9); ನಿನ್ನಲ್ಲಿ 
ಹಮ್ಮು ಬಿಮ್ಮುಗಳು ಇನ್ನೂ ಅವಿತುಕೊಂಡಿರುವಂತೆ ಕಾಣುತ್ತಿದೆ (ತುಂಗಭ. ೭೬). 
[ಹಮ್ಮು (ಆ ಅಹಮ್ಮು) * ಬಿಮ್ಮು) 
ಹಮ್ಮುಹೆಮ್ಮೆ (ನಾ). ಎ ಹಮ್ಮುಬಿಮ್ಮು : ಏನೆ ಇರಲಿ, ಎನೆ ಇರಲಿ, ಹಮ್ಮು 
ಹೆಮ್ಮೆಗಳೇನೆ ಇರಲಿ, ತಿರುಳಿನರಿವು ಹಿರಿಯ ನಡತೆ, ಮೇಲುಸಾಲು, ಏನೆ ಇರಲಿ 
[ಹಮ್ಮು (ಆ ಅಹಮ್ಮು) 3- ಹೆಮ್ಮೆ (ಆ ಪೆರ್ಮೆ)] 
ಹಮ್ಮೈಸು "ಹಮ್ಮಯಿಸು' ನೋ. 
ಹಮ್ಮೈಸ್ಸು (ಕ್ರಿ). ಬಯಸು; ಅಪೇಕ್ಲಿಸು; ನನ್ನ ಮಲತಮ್ಮನು ನನ್ನೊಡನೆ 
ಕಾಳಗಕ್ಕೆ ಹಮ್ಮೆಸುವನಲ್ಲವೆ ? (ಶಕಾರ. ೨೦೩); ಪತ್ನಿಯು ಅವನನ್ನೂ ಅವನ 
ಕಡೆಯವರನ್ನೂ ಆರಾಧಿಸಿ ಸೇವಿಸಿ ಅಪಚಾರಗಳನ್ನೆಲ್ಲ ಸಹಿಸಿಕೊಂಡು ಅವರ ಹಸಾದಕ್ಕೆ 
| ಹಮ್ಮೈಸಿ ತನ್ನ ಯೋಗಕ್ಷೇಮವನ್ನೇ ಮರೆತು ಜನ್ಮವನ್ನು ಸಾರ್ಥಕಗೊಳಿಸಬೇಕು 
(ಆರ್ಯಧ. ೧೬೪). 04+ - ಇಸ್ಬು) 
ಹಯ (ನಾ). ೧. ಕುದುರೆ; ಅಶ್ವ: ಹಯದ ಮನಕ್ಕಮೇಣಿದನ ಬಿನ್ನಣಕಂ 
ದೊರೆಯಾಗಿಯುಂ ವಾಹಳಿಗಳ್‌ ಮನೋಹರಂ (ಶಾಂತಿಪು. ೭-೧೪೪); ವಾನರನೆ ಹಯ 
ಕುಂಜರನ ಪಂಚಾನನನ ಮೃಗಪೋತಕನ ಗುಣವಾ ನರೇಂದ್ರಸೊಳಿರಲು ಬೇಹುದು 
(ಕುವ್ಶಾಣ. ೩-೧೦೯); ಹಂದಿ ಹದಿನೈದು ಈದರೂ ಒಂದೂ ಹಯವಾಗಲಿಲ್ಲ (ಗಾದೆ). 
“ಹಯವಲ್ಲನ' ಪರಾ. ೨. [ಕಾಮಶಾ। ಮೂರು ಬಗೆಯ ಪುರುಷರಲ್ಲಿ 
ಒಂದು ವಿಧ: ಮುನಿವರ ವಾತ್ಸ್ಯಾಯನ ಮತದೊಳು ನೆಟ್ಟನೆ ಶಶ ವೃಷ ಹಯರೆಂದೆನಿಪ 
ಮನುಜರ್‌ ಮೂದೆಅಂ (ಜನವ. ೪-೧); ಶಶ ವೃಷ ಹಯರೆಂಬ ಪ್ರಮಾಣಪುರುಷರಿಂ 
(ಎವೇಕ. ೧೮೨). ೩. [ಗಣಿತ] ಏಳು ಎಂಬ ಸಂಖ್ಯೆಯ ಸಂಕೇತ: '"ಯಷಿನಗ ಹಯ 
[ಛಂದ] ಒಂದು ಬಗೆಯ ಪ್ರಾಸ: 
ನಿಜದಿಂ ಬಂದೊಡೆ ಸಿಂಗಂ ಗಜದೀರ್ಫಂ . .. ಹಯಮಂಬುಜಮುಖಿ ದಡ್ಡಕ್ಕರಂಗಳಿವು 


೨೦-೧೨ ). 


10 
15 
20 


25 
| 
| 


30 (ಇಂಗೀತ, ೩೮-೬). 


45| ಸ್ವರಮದೇಟು'' (ಮಂಗರಾ. ೧೦೩-೮). ೪. 


ಹಯಖುರ 


ಷಟ್‌ಪ್ರಾಸಂ (ಛಂದೋಂಬು. ೧-೪೬ ಅಡಿಟಿ). "ಹಯಪ್ರಾಸ' ಪರಾ. 
ಹಯಜರಟ ಎ (ತುಂಟ) ಕುದುರೆಯಂತೆ ಒರಟಾದವನು; ಬಹಳ ಒರಟ: 

ಶುದ್ಧ ಒರಟ ಅಲ್ಲ, ಹೆಯಒರಟ! ನಾನು ಬೇಕಾಗಿ ಕೆರಳಿಸಿ ಮಾತಾಡಿದೆ (ಮರಳಿ. ೭೮). 

ಹಯವತ್ಸರಾಜ ಎ ಅಶ್ವಾರೋಹಣದಲ್ಲಿ ವತ್ಸರಾಜನಂತೆ ಪ್ರಸಿದ್ಧನಾದವನು; 

ಒಂದು ಬಿರುದು: ನುಡಿದಂತೆ ಗಣ್ಣಂ ಹಯವತ್ಸರಾಜಂ ರೂಪಮನೋಜಂ ಪರಬಳ | 5 

ಸೂಲಿಕಾಅಂ  (ಸೌಇಇ.11, ೧೮-೮; 980); ದಾನಕಾನೀನಂ ಹಯವತ್ಸರಾಜ ರೂಪ 

ಮನೋಜಂ ನಿಪುನ್ಫಪತಿಹೃದಯಸೆಲ್ಲಂ ಭುವನೈಕಮಲ್ಲರಂ (ಸೌಇಇ. ೫1 - ೬ 

[ಸಂ.) 

ಹಯಖುರ (ನಾ). ಕುದುರೆಯ ಗೊರಸು: ಹಯಖುರಮುಂ ಚಕ್ರದ 
ನೇಮಿಯುಮೂರ್ಜಿತವಜ್ರಮಕ್ಕುಮೆನೆ ವಾಹಿನಿಯೊಳ್‌ ನಿಯತಮದಾಟದೆ 
ಸಮಭೂಮಿಯೊಳದಿರದೆ ಪರಿವ ತೆಜದೆ ಪರಿದತ್ತು ರಥಂ (ಪಾರ್ಶ್ವಪು. ೧೦-೧೦೩). [ಸಂ.] 

ಹಯಗಂಧಿ (ನಾ). ಒಂದು ಬಗೆಯ ಔಷಧೀಸಸ್ಮ; ಹಿರೇಮದ್ದಿನ ಗಿಡ; 
ಅಶ್ವಗಂಧಿ: ಹಯಗಂಧಿಯ ಬೇರಂ ಕ್ಲಾರಯುತಂ ಮೇಣಂದೆ ಪುಟ್ಟಿದೆಳಗಜುವಿನ 
ವಿಷ್ಟಿಯುಮಂಗುರುವುಮನುಂ ತಿಂದು ಯಥೇಷ್ಟಂ ತಿನ್ನೆ ಮೆಯ್ಸೆ ಮಚ್ಚಿದ ವಿಷಮಂ 
(ಲೋಕೋನ. ೧೦-೪೫)... | ಆ ಸಂ. ಹಯಗಂಧಾ। 

ಹಯಗ್ರೀವ (ನಾ). ೧. ವಿಷ್ಣುವಿನ ಒಂದು ಅವತಾರ; ೫ ಕುದುರೆಯ ಮುಖದ 
ಆಕೃತಿಯನ್ನು ಹೊಂದಿದ, ಮಧುಕ್ಕೆಟಭರೆಂಬ ರಾಕ್ಷಸರನ್ನು ಕೊಂದು 
ವೇದಗಳನ್ನು ರಕ್ಷಿಸಿದ ವಿಷ್ಣುವಿನ ಒಂದು ಹೆಸರು. ೨. ಹಯಗ್ರೀವ ಆಕಾರದ 
ವಿಷ್ಣುವಿನಿಂದ ಹತನಾದ ಒಬ್ಬ ರಾಕ್ಷಸನ ಹೆಸರು: ಮುರ ಹಯಗ್ರೀವ 
ಪಂಚಜನ ನಿಶುಂಭರೆಂಬ ನಾಲ್ವರ್‌ ದನುಜನಾಯಕರಿರ್ಪರ್‌ (ಜಗವಿ. ೧೧-೮೫ ವ). ೩. 
ಕಡಲೆಬೇಳೆ ಬೆಲ್ಲಗಳಿಂದ ತಯಾರಿಸುವ ಒಂದು ಬಗೆಯ ಭಕ್ಕ: ಮೊನ್ನೆ 
ದ್ವಾದಶಿ ಪಾರಣೆಗೆ ನಾನು ಹಯಗ್ರೀವ ಮಾಡಿದ್ದೆ (ಗೃಹಲ. ೬೯). (ಸಂ.] 

ಹಯತತಿ (ನಾ). ೧. ಕುದುರೆಗಳ ಗುಂಪು, - ಸಮೂಹ. ೨. [ಗಣಿತ] ಏಳು 
ಎಂಬ ಸಂಖ್ಯೆಯ ಸಂಕೇತ: ನನಭನಲಗಮೆಂಬಿವು ಗಣನಿವಹಂ ಜನಿಯಿಸಿ ಯತಿ 
ನಿಲ್ತಿರೆ ಹಯತತಿಯೊಳ್‌ ನಿನಗಿದನಲ್‌ವಂತಿರೆ ವಿರಚಿಸಿದೆಂ ವನರುಹವದನೇ |25 
ಪ್ರಹರಣಕಲಿಕಂ (ಛಂದೋಂಬು. ೨-೧೪೭). [ಸಂ.] 

ಹಯದಳ (ನಾ). ಚತುರಂಗಬಲದಲ್ಲಿ ಒಂದು; ಕುದುರೆಯ ಪಡೆ; ಅಶ್ವಸೈನ್ಮ : | 
ಕೆಡೆದಡಜಿಗಿಜಿಯಾಯ್ತು ಹಯದಳ ಹತ್ತುಸಾವಿರವು (ಕೌಶಿರಾ. ೨೦-೪೩). (ಸಂ. ಹಯದಲ। 

ಹಯದಲ (ನಾ). ಎ ಹಯದಳ : ಹಯದಟಮಂ ಬೆಸಸಲ್‌ ವಾರ್ಧಿಯ ವೀಚಿಯ 
ತೆಣದಿನುಅದೆ ಕವಿಯಲ್‌ ಶತ್ರುಂಜಯನ ಹರಿಯುಗ್ರಹರಿಬಳಚಯಮದನಿದಿರಾಂತು | 30 
ಬೆದಲ್‌ ಬೆಂಕೊಳೆ ಭೋಂಕಲ್‌ (ನೇಮಿಪು. ೭-೯೦)... [ಹಯ + ದಲ] 

ಹಯನ "“ಪಯನ್‌' ನೋ. 

ಹಯನು "ಪಯನ್‌' ನೋ. 

ಹಯನುಗದ್ದೆ (ನಾ). ಬೇಸಗೆ ಕಾಲದಲ್ಲಿ ಕೆರೆಯ ನೀರಿನಿಂದ ಬೆಳೆಯುವ ಗದ್ದೆ : 


೮೪-೬; 1049). 


(8). [ಹಯನು (ಆ ಪಯನ್‌) 4 ಗದ್ದೆ (ಆ ಗಟ್ಣಿ)) 35 
ಹಯನುಬತ್ತ (ನಾ). ಬೇಸಗೆಕಾಲದಲ್ಲಿ ಕೆರೆಯ ನೀರಿನಿಂದ ಬೆಳೆಯುವ ಬತ್ತ; 
ಜನವರಿ ತಿಂಗಳಲ್ಲಿ ನಾಟಿ ಮಾಡುವ ನೆಲ್ಲು: (6. 
[ಹಯನು (ಆ ಪಯನ್‌) 4 ಬತ್ತ! 
ಹಯನುಬೆಳೆ (ನಾ). ಬೇಸಗೆ ಕಾಲದ ಬೆಳೆ; ಜನವರಿ ತಿಂಗಳಲಿನಲ್ಲಿ ನಾಟಿ 
ಹಾಕಿ ಕೆರೆಯ ನೀರಿನಿಂದ ಬೆಳೆಯುವ ಬೆಳೆ: (8). 40 
[ಹಯನು (ಆ ಪಯನ್‌) + ಬೆಳ್ಳೆ) 
ಹಯಪತಿ (ನಾ). ೧. ಕುದುರೆಗಳ ಒಡೆಯ; ತುರಗದಳದ ಅಧಿಪತಿ. 
೨. ಓಂದು * ಬಿರುದು: ಬೋಜ ಲಾಳ ಗಜಪತಿ ಹಯಪತಿ ನರಪತಿಯೆನಿಪ 
ಮಹೀಪಾಳರಾಸ್ತಾನದಲ್‌ (ಎಇ. ೪% ೨೧೬-೮; 1057). [ಸಂ.] 
ಹಯಪರಿಕರ (ನಾ). ಕುದುರೆಯ ನಡುಕಟ್ಟು; ಲಗಾಮು: “'ಬಿಗಿ-ಬಂಧನೇ, | ಆ 


ಹಯಪರಿಕರೇ ಚ'' (ಶಮಧಾ). ಸಂ.) 


೮೮೨೬ 


ಹಯಶಿಕ್ಷಕ 


ಹಯಪರ್ಯಾಣ (ನಾ). ಕುದುರೆಯ ಜೀನು, - ತಡಿ: ಹಯಪರ್ಯಾಣ!ಪಾಠಾಂ. 
ಪಲ್ಮಾಣ] ಪ್ರಭಾಮಂಜರಿ ಗಜ ಬಿದು ಸಿಂಧೂರರಾಗಂ. . . ತದ್ದಿಗ್ದಯಯಾತ್ರೋದ್ಕೋಗ 
ದೊಳ್‌ ಕೊಲ್ಲಣಿಗೆ ಮೆಜ್‌ಯೆ ಬರ್ಪಲ್ಲಿ ಭೂಪಾಲಸಿಂಹರ್‌ (ಅನಂಪು. ೧೩-೭೫). (ಸಂ. 

ಹಯಪ್ರಾಸ (ನಾ). [ಛಂದ] ಒಂದು ಬಗೆಯ ಪ್ರಾಸ; ""ಪ್ರತಿಪಾದದ 
ಮೊದಲೆರಡು ಸ್ವರಗಳ ನಡುವೆ ಒಂದೇ ವಿಧದ ಸಜಾತೀಯ 
ಸಂಯುಕ್ತವ್ಯಂಜನಗಳು ಬರಲು ಹಯಪ್ರಾಸವೆನಿಸುವುದು'' .(ಕೈವಿಡಿ. ೭೩): 

[ಸಂ.1 

ಹಯಮಂದಿರ (ನಾ). ಕುದುರೆಗಳಿರುವ ಸ್ಥಳ; ಲಾಯ: ಹಯಮಂದಿರಂಗಳೆಲ್ಲರ 
ನಯನಂಗಳ್ಗೀವುತಿರ್ಪುವತಿಶಯಮಂ ತಮ್ಮಯ ರತ್ನಕಳಶಕಿರಣೋ ಚ್ಹಯದೊಳ್‌ 
ತೇಂಕಾಡುತಿರ್ದವೆಂಬಂತೆವೊಲಂ (ಬಾಧಪು. ೧-೧೫೧). (ಸಂ.) 

ಹಯಮಾರ (ನಾ). ಒಂದು ಬಗೆಯ ಸಸ್ಮ ಮತ್ತು ಅದರ ಹೂವು; ಕಣಗಿಲು: 
““ಕರವೀರಃ, ಹಯಮಾರಃ - ಈ ೨ ಕಣಿಗಿಲೆ'' (ಹಲಾಯು. ೩೨-೪೧). [ಸಂ.] 

ಹಯಮಾರಕ (ನಾ). ಎ ಹಯಮಾರ: "“ಪ್ರತಿಹಾಸ, ಶತಪ್ರಾಸ, ಚಂಡಾತ, 
ಹಯಮಾರಕ, ಕರವೀರ - ಕಣಗಿಲೆ'' (ನಾಚಿರಾ. ಕಿ). [ಸಂ.] 

ಹಯಮೇಧ (ನಾ). ಹಿಂದೆ ರಾಜರು ದಿಗ್ವಿಜಯವನ್ನು ಸಾಧಿಸಿ ನಂತರ 
ಕುದುರೆಯನ್ನು ಬಲಿಕೊಟ್ಟು ಮಾಡುತ್ತಿದ್ದ ಯಾಗ; ಅಶ್ವಮೇಧ: 
ಮಿತ್ರೋದಯಾತ್ರರದೊಳ್ಳೆತಂದು ಹಯಮೇಧ ಸತ್ರಸಾಧನಕೆ ವೇದವ್ಕಾಸಮುನಿ 
ಧರ್ಮಪುತ್ರನಂ ಬೋಧಿಸಿ ಮರಳ್ನನು (ಜೈಮಿಭಾ. ೨-೪೭); ಪೂರ್ವಪದ್ಧ ತಿವಿಡಿದು ಮಾಳ್ಸ 
ದಿಗ್ವಿಜಯ ಹಯಮೇಧ ಮೊದಲಾದುವಂ ತೊರೆದು . . . ದೇವರ್ಕಳಂ ಪೂಜಿಸಲ್‌ 
ಮೆಚ್ಚುವುದು ಜಗವನಾಳುವ ಯತಂ (ಶ್ರೀರಾಮಾ. ೯-೨೪೩). [ಸಂ.1 

ಹಯಮೋಹರ (ನಾ). ಎ ಹಯದಳ: ಕರಿಘಟೆಯ ಕಲಕಿದನು ಹಯಮೋಹರವ 
ಜರುಹಿದನೌಕಿ ಹರಿತಹ ವರರಥವ ಹುಡಿಮಾಡಿದನು ಕೆಡಹಿದನು ಕಾಲಾಳ (ಕುವ್ಕಾದ್ರೋ. 
೫-೧೨). [ಹಯ * ಮೋಹರ;] 

ಹಯರಕ್ಷೆ (ನಾ). ಕುದುರೆಯ ಕಾವಲು, - ರಕ್ಷೆ : ಆಂದು ಕುಲಗೋತ್ರಮಂ ಕೊಂದ 
ಪಾಪಂ ಪೋಗಲೆಂದಶ್ವಮೇಧಮಂ ತೊಡಗಿಯೆನ್ನಂ ಧರ್ಮನುದನಂ ಕಳುಹಿದಂ 
ಹಯರಕ್ಷೆಗದಲಸೊಡನೆ ಬರೆ ಸಿಲ್ಕಿತದು ಶಿಲೆಯೊಳು (ಜೈಮಿಭಾ. ೧೦: ೧೭). 

ಸಂ. ಹಯರಕ್ಷಾ| 

ಹಯವಲ್ಲನ (ನಾ). [ಅಶ್ವಶಾ] ಕುದುರೆಯ ಐದು ಬಗೆಯ ನಡೆಗಳಲ್ಲಿ 
ಒಂದು ಬಗೆ: ಅದಂ ಗುಣಾರ್ಣವನಿಡಲೊಲ್ಲನಿಲ್ಲ ಹಯವಲ್ಲನೆಸಂಚಳರತ್ನಕುಂಡಳಂ 
(ಪಂಪಭಾ. ೫-೫೧). [ಸಂ.1 

ಹಯವೈಹಾಳಿ (ನಾ). ಕುದುರೆಯನ್ನು ಹತ್ತಿ ಸವಾರಿಮಾಡುವುದು; ಕುದುರೆ 
ಸವಾರಿ: ದ್ವಿರದಾರೋಹಣಯೋಗ್ಯವೀಢಿ ಹಯವೈಹಾಳಿಪ್ರದೇಶಂ ನಿರಂತರ 
ಶಸ್ತ್ರಶ್ರಮಭೂಮಿ . . . ಸುತ್ತಿರ್ಪಿನೆಗಂ (ಪುಷ್ಪಪು. ೪-೫೪)... ಹಯ» ವೈಹಾಳಿ] 

ಹಯವ್ರಾತ (ನಾ).ವ ಹಯತತಿ ೧: ಶಾತಶರಪ್ರಹಾರದ ರಥಾಂಗವಿದಾರಣಮಕ್ಷ 
ಖಂಡನಂ ಸೂತನಿಷೂದನಂ ಯುಗಸಮುದ್ದಳನಂ ಧ್ವಜಭಂಜನೆಂ ಹಯವ್ರಾತ 
ನಿಶುಂಭನಂ ಸಮನಿಸುತ್ತಿರೆ (ಚಂದ್ರಪು. ೧೦-೭೫). (ಸಂ. 

ಹಯಶಾಸ್ತ್ರ (ನಾ). ಕುದುರೆಯ ಜಾತಿ, ಲಕ್ಷಣ, ಬಲ, ರೋಗ, ಚಿಕಿತ್ಸೆ 
ಮುಂತಾದ ಕುದುರೆಗೆ ಸಂಬಂಧಿಸಿದ ಎಲ್ಲ ವಿಚಾರಗಳನ್ನೂ ತಿಳಿಸುವ 
ಶಾಸ್ತ್ರ; ಅಶ್ವಶಾಸ್ತ್ರ: ನೃತ್ತಗೀತ ಹಯಶಾಸ್ತ್ರಾದ್ವೈತ . . . ವಿದ್ಕಾಕದಂಬಕನುಂ ಚಂದ್ರ 
ಕವೀಂದ್ರನೋರ್ವನೆ ವಲಂ ಬಲ್ಲಂ ಪೆಅರ್ಬಲ್ಲರೇ (ಮದತಿ. ೧-೫೧); ಇಭೇಂದ್ರಶಿಕ್ಷೆ 
ಹಯಶಾಸ್ತ್ರಂ . . . ಅಖಿಲವ್ಕೂಹೋತ್ಕರಮೆಂಬಿನಿತಜೊಳಂ ಬಲ್ಲರೆಲ್ಲರುಂ ಮೆಚ್ಚೆ 
ಪಡೆದನತಿಕೌಶಲಮಂ (ಪುಷ್ಪಪು. ೪-೪೯). ಸಂ.) 

ಹಯಶಿಕ್ಷಕ (ನಾ). ಕುದುರೆಗಳನ್ನು ಪಳಗಿಸುವವನು; ಅಶ್ವಗಳಿಗೆ 
ಶಿಕ್ಷಣಕೊಡುವವನು: ಹಯಶಿಕ್ಷಕರಿಂ ಗಜಶಿಕ್ಷೆಯ ಭೀಕರದಿಂ ಸ್ರವಂಗುಡುವ 
ಜೋದರ ಸಂಚಯದಿಂ ನಯದಿಂ ವೈಹಾಳಿಯ ಬಯಲೊಪ್ಪಿತ್ತು ಪಟ್ಟಣದ 
ವನದೆಡೆಯೊಳ್‌ (ಗಿಂಕ. ೨- ೭೪). [ಸಂ.) 


ಹಯಶಿಕ್ಷೆ 


ಹಯಶಿಕ್ಲೆ (ನಾ). ಕುದುರೆಗಳನ್ನು ಪಳಗಿಸುವುದು; ಅಶ್ವಗಳನ್ನು 
ತರಬೇತುಮಾಡುವುದು: ಹಯಶಿಕ್ಟಾಕ್ರೀಡೆಯಂ ತೋಜುವ ಹರಿಸುತನೋ 
ತಾನೆನಿಪ್ಪಂದದಿಂ . . . ನಾಡೆಯುಮಾ ಕಂದರ್ಪದೇವಂ ಸುರುಚಿರತುರಗಾರೂಢಿಯೊಳ್‌ 
ಪ್ರೌಢನಾದಂ (ಕುಸುಮಾ. ೭-೭೫). [ಸಂ. ಹಯಾಶಿಕ್ಟಾ] 

ಹಯಶೃಂಗಚಾಪ (ನಾ). (ಆಲಂ) ಕುದುರೆಯ ಕೊಂಬಿನ ಬಿಲ್ಲಿನ ಹಾಗೆ 
ಅಸಂಭವವಾದುದು: ಮದನರಸಪ್ಪವಂ ಕವಿಯೆ ತಣ್ಣಸನಾಗದೆ ತೃಷ್ಣೆಗಿಂಬುಕೆಯ್ಯದೆ 
ಪಗೆಗೊಂಡು ಪೋಪುದು ಸಮುದ್ರದ ಮಧ್ಯದ ಬಾಳೆ ಕೆಯ್ಗೆವರ್ಪುದುಮನಗಾಧ 
ಮನ್ಮಥ ಸಮುದ್ರದ ಮಧ್ಯದ ಬಾಳೆ ಕೆಯ್ಗೆವರ್ಪುದುಮನಮೋಘಮಿಚ್ಚಯಿಪ 
ನಿಚ್ಚಯಿಪೊಂ ಹಯಶೃಂಗಚಾಪಮಂ (ಶಾಂತಿಪು. ೮-೯೭). [ಸಂ.) 

ಹಯಹೇಷಿತ (ನಾ). ಕುದುರೆಯ ಕೆನೆತ; ಹೇಷಾರವ: ಯುಗಪದಾಸ್ಫಾಲಿ 
ತಾನೇಕದುಂದುಭಿಧ್ವನಿಮಧುರಗೀತಂಗಳಪ್ಪ ಹಯಹೇಷಿತಂಗಳಿಂದಂ ಸಂದಣಿಸಿ 
(ಆದಿಪು. ೧೪-೮೬ ವ). (ಸಂ. 

ಹಯಾತ್‌, ಹಯಾತಿ (ನಾ). ಬಾಳು; ಜೀವಮಾನ; ಆಯುಷ್ಯ : ಭಗವಂತನ 
ಮುಖ್ಯಗುಣಗಳೆಂದರೆ - ಜಮಾಲ್‌ (ಸೌಂದರ್ಯ), ಜಲಾಲ್‌ (ಶಕ್ತಿ, ಮಹತ್ವ), 
ಕಮಾಲ್‌ (ಪರಿಪೂರ್ಣತೆ), ಹಯಾತ್‌ (ಜೀವನ) . . . ಬಸೀರ್‌ (ಮಹದ್‌ವೀಕ್ಷಣ) 
(ಇಸ್ಲಾಂಸಂ. ೨೯೫). ಹಯಾತಿ: ತಂದೆಯು ಕೊಂಡ ಗಡಿಗೆಯು ಮಗನ ಹಯಾತಿಯವರೆಗೆ 
ಬರಬೇಕು ಎಂಬ ವೃತ್ತಿಯಿಂದ ಗೋರಾಕುಂಬಾರನು ಗಡಿಗೆಗಳನ್ನು ತಯಾರಿಸುತ್ತಿದ್ದನು 
(ಭಾರಸಂ. ೮೩); ಕಾಕಾ ಅವರ ಹಯಾತೀ ಒಳಗ ಆ ಕುಟುಂಬ ಒಡೀಬಾರದು 
(ದೀಪಹ. ॥. ೧೦೬). [€- ಅರ. ಹಿಂ. ಮರಾ, ಹಯಾತ್‌] 

ಹೆಯಾತಿ "ಹಯಾತ್‌' ನೋ. 

ಹಯಾಮಿ (ನಾ). ಆಳ್ವಿಕೆ; ದರಬಾರು: ಉಡುಪಿಪದ್ಮನಾಭಾಚಾರ್ಯರ 

`` ಹಯಾಮಿಯಲ್ಲಿ ಅವಳು ತಿನ್ನುತ್ತಿದ್ದ ಒಂದೇ ಒಂದು ಬೀಡಾದ ಬೆಲೆ ಏಳೂವರೆ 
ರೂಪಾಯಿ (ಬೆಂಗಒ. ೧೪೩)... 1€- ಹಿಂ. ಹಯಾಮ್‌?. / ತೆಲು. ಹಯಾಮು] 

ಹಯಾರ್ಜುನರುಕ್ಕು (ನಾ). ಕುದುರೆಯ ಬಿಳಿಯ ಹೊಳಪು, - ತೇಜಸ್ಸು: 
ವಾಗ್ಧಲೀಲಾಭೃದ್ಧರಾಮರ ಭುಗ್ವರಿನಮುಚಿಭಿದ್ದ ಯಾರ್ಜುನರುಗ್ಳಿ ಮಾನಿ ಮರುದ್ದುನೀವನ 
ಪುಂಡರೀಕಾಬ್ದ . . . ಬಸವ (ಒಸಪು. ೩೮-೧). (ಸಂ. ಹೆಯಾರ್ಜುನರುಚ್‌] 

ಹಯಾಳಿ (ನಾ). - ಹಯತತಿ ೧: ಏಆೌದಾತನ ಮನಂ ಮನವಾಗೆ ಮನೋಜವಂ 
ಗಳಿಂ ಪರಿವ ಹಯಾಳಿ . . . ಒಪ್ಪುಗುಮಾ ಪುರಗೋಪುರಂಗಳೊಳ್‌ (ಜಗವಿ. ೨-೧೭). 

(ಸಂ. ಹಯಾಲಿ] 

ಹಯಿನು "ಪಯನ್‌' ನೋ. 

ಹಯ್ದ "ಹೈದ' ನೋ. 

ಹಯ್ನ "ಪಯನ್‌' ನೋ. 

ಹಯ್ನು "ಪಯನ್‌' ನೋ. 

ಹಯ್ಯಂಗವೀನ (ನಾ). ೧. ಆಗತಾನೆ ಕಡೆದು ತೆಗೆದ ಬೆಣ್ಣೆ; ತಾಜಾಬೆಣ್ಣೆ; 
ನವನೀತ: ಅತಿದೂರೋಚ್ಛ್ಛಾಸವಿಕಾಸ ನಾಸಾಂಜಲಿಪುಟ ಪೀಯಮಾನದುಗ್ಹಹಯ್ಕಂಗ 
ವೀನಮುಂ («ಅದಿಪು. ೧೧-೨೬ ವ); ಸುಗಂಧಿ ಪರಿಮಲಾನೂನನಪ್ಪ ಹಯಂಗವೀನ 
ಮುಮನರಸಂಗಂ ಪಂಕ್ತಿಯೊಳುಣ್ಬ ಪರಿಜನಕ್ಕೆಲ್ಲಂ ಬಡ್ಡಿಸಿದಾಗಳ್‌ (ಸುಕುಮಾ. 
೧೧-೨೯ ವ). ೨. ಆಗತಾನೆ ಕಾಸಿದ ತುಪ್ಪ: ""ಹಯ್ಕಂಗವೀನಂ, ಆಜ್ಕಂ - ಈ ೨ 
ಹೊಸತುಪ್ಪಂ'' (ಹಲಾಯು. ೫೬-೧೧೯). [ಆ ಸಂ. ಹೈಯಂಗವೀನ] 

ಹಯ್ತೆ (ನಾ). ಒಂದು ನಾಡಿನ ಹೆಸರು: ಕುಂದಮರಸರು ಸಾನ್ತಳಿಸಾಸಿರಮುಮಂ 
ಹಯ್ವೆಯಯ್ನೂಟುಮನ್‌ . . . 
೧೨೫-೨೪; 3019); ಬನವಾಸೆ ಕಡಂಬಳೆ ಹಯೆಯೆಂಬ ದೇಶಂಗಳ್‌ (ಮುಂಬರಾ. 7೬1, 
೨೬೧-೨೭; 1162). "ಪಯ್ಚೆನಾಡು' ಪರಾ. 1?] 

ಹಯ್ತೆಗುಂದ (ನಾ). ಒಂದುಊರಿನ ಹೆಸರು; 8೫ ಈಗಿನ ಸೊರಬ ತಾಲ್ಲೂಕಿನ 
ಹೆಯ್ದುಂದ: ಲೋಕಟಿಗನರಸಂಗೆ ಪುತ್ರನಿಮಿತ್ತಕಾರಣಮಾಗಿ ಹಯ್ದೆಗುನ್ಹದಬ್ಬೆಗೆ 

[ಹಯ್ಯೆ 4 ಕುಂದ] 


ರಾಜ್ಮಂಗೆಯ್ಕುತ್ತಮಿರ್ದು (ಎಕ.೪॥, ಶಿಕಾರಿ. 


ತಲೆಯಂ ಪರಸಿ (ಎಕ. ೪೧, ಸೊರಬ. ೪೭೯-೬; 991). 


೮೮೨೭ 


ಕ 


5 


25 


3s 


40 


4s 


ಹರಕೆತೀರಿಸು 


ಹರ (ನಾ).೧. ಶಿವ; ರುದ್ರ; ಈಶ್ವರ: ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರ್ಕು 
(ಬಸವ. ೧೬೯); ಹರ ಕೊಲ್ಲಲ್‌ ಪರಕಾಯ್ವನೇ (ಸೋಮೇಶ. ೨೯). ೨. ಅಗ್ನಿ; ಬೆಂಕಿ. 
೩. ಶಿವನ ದಿಕ್ಕು; ಈಶಾನ್ಮ: ತೆಂಕಣೊಗೆದು ಬಡಗಣ್ಣೆ ಬರ್ಪೊಡಂ . . . 
ಹರನೊಳೊಗೆದು ನೈಯತಿಗೆ ಬರ್ಪೊಡಂ . . : ಇವ ನೋಡಿ ಪೇಟ್‌ ಮಟಯಧಿಕ 
ತಾನೆಂಬುದಂ (ಅಟ್ಟಮ. ೨-೧). ೪. ಭಾಗಿಸುವ ಸಂಖ್ಯೆ, ಛೇದ; . ಭಾಜಕ: '॥. 
ಭಾಗಿಸುವಿಕೆ; ಭಾಗಾಕಾರ. ೬. ನಿವಾರಣೆ; ಪರಿಹಾರ: ವಾತಜ್ವರ, ಪಿತ್ಮಜ್ಮರೆ, 
ಶ್ಲೇಷ್ಮಜ್ವರ ಇವು ಹರವಹುದು (ಎವೈಎ. ೧೮). "ಹೆರಂಗೆಯ್‌" ಪರಾ. ೭. ಕತ್ತೆ, ೮. 
ಹಿಡಿತ; ಒತ್ತಾಯದಿಂದ ಹಿಡಿದುಕೊಳ್ಳುವಿಕೆ. ""ಹರ - ಅಗ್ನಿ; ೨. ಶಿವ; ೩. ಕತ್ತೆ; 
೪.ಹಿಡಿತ; ೫. ಭಾಜಕ''(ನಾನಾಶ. ೨೭೩). ೯. (ಛಂದ) ಗುರು ಅಕ್ಷರದ ಸಂಕೇತ: 
""ಲಘುವೆ ಹರಿ ಗುರುವೆ ಹರರ್‌'' (ಮಂಗಲಾ. ೧೦೭-೧೯); ವ್ರೋಮಂ ಹರಂ ತಾಮಾ 
ಗಿರಲ್‌ ಶ್ಕಾಮಾಂಗಿ ಕೇಳ್‌ ಕಾಮಾಂಗಮಂ (ಛಂದೋಂಬ. ೨-೬೬). ೧೦. [ಗಣಿತ] 
ಹನ್ನೊಂದು ಎಂಬ ಸಂಖ್ಯೆಯ ಸಂಕೇತ: ಹರರೆಡೆ (ಪಾಠಾ. ಹರಿಹರರೊಳೆ] 
ಯತಿನಿಯಮಂ (ಛಂದೋಂಬು. ೨-೧೯೭). 

ಹರಹರ (ದ್ವಿರುಕ್ತಿ) ಎ ಆಶ್ಚರ್ಯವನ್ನು ಸೂಚಿಸುವ ಒಂದು ಉದ್ದಾರ: 
ಗಿರಿಯ ಮಕ್ಕಳು ನೆರೆದು ವಜ್ರವ ಸರಸವಾಡುವ ಕಾಲವಾಯಿತೆ ಹರಹರತಿವಿಸ್ಮಯವು 
(ಕುವ್ಮಾದ್ರೋ. ೨-೫೫). ಹರನತನು ಎ ೧. ಶಿವನ ದೇಹ. ೨. ಎಂಟು ಎಂಬ 
ಸಂಖ್ಯೆಯ ಸಂಕೇತ : ಕರಿದಿಜ್ನೌಗಂ. .. ಹರನ ತನು ಸಿದ್ಧಿ ವಾರಣಮಾರಯೆ ಯೆಂಟಕ್ಕೆ 
ನಾಮಂ (ವ್ಯವಹಾ. ೯-೮). ಹರಹರ ಎನ್ನು - (ಆಲಂ) ಪ್ರಾಣ ಬಿಡು; ಸಾಯು: 
ಓಡುವ ಬಸ್ಸಿನಡಿಯಲ್ಲಿ ಸಿಕ್ಕಿಹಾಕಿಕೊಂಡ ನಾಯಿ ಅಲ್ಲೇ ಹರಹರ ಎಂದಿತು (ರೂಢಿ). 
[ಸಂ.] 

ಹರಂಗೆಯ್‌ (ಕ್ರಿ). ನಿವಾರಿಸು; ಪರಿಹರಿಸು: ಜೀವರಿಗುಂಟಾದ ರೋಗಗಳ ಹರಂಗೆಯ್ವ 
ಔಷಧಿಗಳಲ್ಲಿಯೂ ತಾನೇ ವ್ಯಾಪಿಸಿರ್ಪುದರಿಂ . . . ಲಕ್ಷ್ಮೀಪತಿಗೆ ಮೊದಲು ನಮಸ್ಕರಿಸಿ 
ರೋಗಹರವಾದ ಔಷಧಗಳನ್ನು ಬಳಿಕ ಪೇಳ್ವೆನು (ಸಕವೈ. ೫). (ಹರ *- ಕೆಯ್‌/| 

ಹರಕ (ನಾ). (?) :ಕುಂದಣನ ಹರಕದಿಂ ಪಿರಿಯ x ಗಡಿ ನಿಡಿ ಹುಟ್ಟು ಕಟ್ಟಳೆಯ ವಿವರ 
(Mera. 1-,೪೫೭-೧೦; 3455) [7 

ಹರಕತು "ಹರಕತ್ತು' ನೋ. 

ಹರಕತ್ತು, ಹರಕತು (ನಾ). ೧. ಅಡ್ಡಿ; ಅಡಚಣೆ: ತಾಲೂಕ್ಕಿನ ಅಮಲುದಾರ್ರು 
ಹರಕತ್ತು ಮಾಡಿದ್ದಕ್ಕೆ ದಿವಾನ ಪೂರ್ಣಯ್ಯನವರ ತಾಕಿತ್ತು ತ್ತೆಗದುಕೊಂಡು ಹೋಗಿ 
ಕೊಟ್ಟಲ್ಲಿಯರಡು ಹೊಲಾ ನಡಶಿಕೊಟ್ಟು (ಎಕ.111(5), ಚನ್ನಗಿ. ೮೫-೫; 1821); ಇಲ್ಲಿಯವರೆಗೆ 
ಎಂದಾದರೂ ನಿಮ್ಮ ಕೆಲಸವು ಹರಕತ್ತಾಗಿ ನಿಂತಿರುವದೇ? (ಜಮಿನ್ಹಾ. ೧೯ ): ದೇವರ 
ದರ್ಶನಕ್ಕೆ ಯಾರಾದರೂ ಬರಬಹುದಲ್ಲ - ಯತಿಗಳು ಬರುವುದಕ್ಕೆ ಏನು ಹರಕತ್ತು? 
(ಕೆಲನೆ. ೩೯೦). ೨. ಕಷ್ಟ; ತಾಪತ್ರಯ: ಏ ಸಾವಕಾರ, ಒಂದು ಹತ್ತು ರೂಪಾಯಿಕೊಡು, 
ಬಹಳ ಹರಕತ್ತಾಗೇದ (£8ಜ. ೪). ಹರಕತು: ೧. ಒಂದ್ಹನೀ ನೀರು ಉಳೀದಿದ್ರೂ 
ಹರಕತಿಲ್ಲ (ಕಮ್ಮಟ. ೩). [€- ಆರ. ಹಿಂ. ಮರಾ. ಹರಕತ್‌) 

ಹರಕರಿಸು "ಪರಕಲಿಸು' ನೋ. 

ಹರಕಲಿಸು "ಪರಕಲಿಸು' ನೋ. 

ಹರಕಿಣಿ (ನಾ). ಕಿಂಡಿ; ಕಿಟಕಿ (?): ಕರೆಯಲಮ್ಮದೆ ಪಾಣ್ಬೆಯನು ಹರಕಿಣಿಯೊಳ 
ಗಿಳಿಕಿ ತಾ ನೋಡುತ ಕರಸನ್ನೆ ಮಾಡುವನೊರ್ವ (ಜ್ಞಾನಚ. ೩೮-೫೩). 11... 

ಹರಕೆ 'ಪರಕ್ಕೆ' ನೋ. 

ಹರಕೆಕಟ್ಟು "ಪರಕೆಗಟ್ಟು' ನೋ. 

ಹರಕೆಕೊಡು "ಪರಕೆಗೊಡು' ನೋ. 

ಹರಕೆಗೊಳ್‌ "ಪರಕೆಗೊಳ್‌' ನೋ. 

ಹರಕೆಗೊಳ್ಳು "ಪರಕೆಗೊಳ್‌' ನೋ. ` 

ಹರಕೆತೀರಿಸು (ಕ್ರಿ). ದೇವರಿಗೆ ಹೊತ್ತ ಹರಕೆಯನ್ನು ಈಡೇರಿಸು; ದೇವರಿಗೆ 
ಕೊಡುತ್ತೇನೆಂದ ಕಾಣಿಕೆಯನ್ನು ಸಲ್ಲಿಸು: ಅವರು ಹರಕೆ ತೀರಿಸಿ ಬಂದ ಮೇಲೆಯೆ 
ಮಗನ ರೋಗ ವಾಸಿಯಾಯಿತು (ರೂಢಿ). (ಹರಕೆ (ಆ ಪರಕೆ) *- ತೀರಿಸು! 


ಹರಕೆದೆಗೆ 


ಹರಕೆದೆಗೆ (ಕ್ರಿ). ದೇವರಿಗೆ ಬಲಿಯೆಂದು ಒಪ್ಪಿಸು; ಬಲಿಕೊಡು : ಈಗಳೊಂದಿನಿಸು 
ಹೊತ್ತಿಗೆ ಹರಕೆದೆಗೆದ ಕುಜ್‌ಯಾಗಿ ಕೊರಲಂ ಕೊಯ್ಬುಕೊಂಡು ಭೂತಕ್ಕೆ 
ಬಲಿಯಾಗುತಿದೆಯನ್ನ ಮೆಯ್‌ (ಸಮ್ಮಕಾ. ೨-೬೬) ಹರಕೆ (ಆ ಪರಕೈ) * ತೆಗೆ) 

ಹರಕೆಹೊರು (ಕ್ರಿ). ತನ್ನ ಕೆಲಸ ನೆರವೇರಿದರೆ ದೇವರಿಗೆ ಪ್ರತಿಯಾಗಿ ಹೀಗೆ 
ಸೇವೆ ಸಲ್ಲಿಸುತ್ತೇನೆಂದು ಪ್ರತಿಜ್ಞೆಮಾಡು, - ಹರಸಿಕೊಳ್ಳು: ಜ್ಞಾಪಕ ಬಂದ | 5 
ದೇಟರಿಗಲ್ಲಾ ಹರಕೆಹೊತ್ತೆ (ಸಿರಾತ, ೨೪); ಹರಕೆ ಹೊತ್ತು ಕೊಂಡ ಭಕ್ತರು ಸ್ನಾನಮಾಡಿ | 
ನೆಲದ ಮೇಲೆ ಮಲಗಿಕೊಂಡು ಒಸವನಿಂದ ದಾಟಿಸಿಕೊಳ್ಳುತ್ತಾರೆ (ೋರೆದೇ. ೨೩). 

[ಹರಕೆ (« ಪರಕ್ಕೆ) * ಹೊರು (ಆ ಪೊಟು)] 

ಹರಕೋಟೀರ (ನಾ). ಶಿವನ ಜಡೆಮುಡಿ; ಜಟಾಜೂಟ: ಹರಕೋಟೀರದ 
ಚಂದ್ರಮಂಗಮರ್ದ ಗಂಗಾದೇವಿಗಾದತ್ತು ಭಾಸುರಸಂಧ್ಕಾರುಣರೋಚಿ ಬೈತಲೆಯ | 10 
ಸಿಂಧೂರಂ ಭವತ್‌ ಪಾದುಕಾಭರಣ ಶ್ರೀಪದಪದ್ಮ ಪಾಂಶುನಖಜಾಲಂ ತಾರಕಾಪಾಳಿ 
ಭಾಸುರಸೀಮಂತದ ಮೌಕ್ತಿಕಾವಳಿಯಲಂಕಾರಂ ಕಿರಾತೇಶ್ವರಾ (ವೃಷವಿ. ೧೦-೧೩೬). 

[ಸಂ.) 

ಹರಕೋಲು (ನಾ). ಹರಗುವ ಸಾಧನ; ಕುಂಟೆಯ ಈಸು: ಮುತ್ತೀನ ಹರಕೋಲು 
ಮುಗಿಲುಬಣ್ಣದ ಕುಂಟೆ ಸಣ್ಣ ಕೊಂಬೀನ ನವರತ್ನ ಕಟ್ಕೊಂಡು ಜಾಣ ಹರಗಿದನು |35 
ಜವನಾವ (ಹಳ್ಳಿಯ. ೪೧). (ಹರಗು, (ಆ ಪರಗು) 4 ಕೋಲು (£ ಕೋಲ್‌್‌)) | 

ಹರಗ (ನಾ). (?): ಪ್ರೀತಿಯಿಂ ತನ್ನ ಯೆಮ್ಮೆಗೆ ಹರಗಮಂ ತಿನಿಸಿ ಸಾತಿಶಯಮೆನಲದರ 
ಮೈದೊಳೆದು ಕರೆವುತ್ತ (ಮಹಾಂತೇ. ೧೨-೨೯). 1?) 

ಹರಗಣ (ನಾ). ೧. ಶಿವನ ಓಲಗದಲ್ಲಿರುವ ಶ್ರೇಷ್ಠಭಕ್ತರ ಸಮುದಾಯ. | 
೨. ಶಿವಭಕ್ತರ ಸಮೂಹ: ಹರಗಣಪಂಕ್ತಿಯ' ನಡುವೆ ಕುಳ್ಳಿರ್ದು. . . ಸಕಲ |20 
ದೇವಾನ್ನವ ಒಡೆಯರಿಂದಲೂ ಮಗಿಲಾಗಿಕ್ಕಲು ತೆಗೆದಿರಿಸಿದೆನು (ಬಸವ. ೯). ೩. ಶಿವನ | 
ಲೆಂಕರಾದ ವೀರಭದ್ರನೇ ಮೊದಲಾದ ವೀರರ ಪಡೆ: ಜಗದಳಿವಿನಗ್ರದ ಹರನ | 
ವೊಲು ಬಲವವನೊಳದೆ (ತೊರರಾ. ೬-0-೧೩). [ಸಂ.] | 

ಹರಗಣೆ (ನಾ). ಸಾಗುವಳಿಗಾಗಿ ಭೂಮಿಯನ್ನು ಹರಗುವಿಕೆ: ಒಂದು ದಿವಸ 
ಪ್ರಾಣವಂ ಬಿಡುವಾಗ ಸತಿಸುತರು ನಮಗೇನು ಗತಿ ಎಂದು ಕೇಳಲು ಹೊಲನ |25 
ಹರಗಣೆಯಂ ಮಾಡಿ ಬದುಕಿ ಎನಲು (ಭೃರಸೂ. ೬ ೩೧೩); ಹರಗಣೆಯ ಕಳವಳ 
ದೊಳಿರುತಲಳಿದೊರ್ವಂಗೆ ಪರಲೋಕವಾದುದು (ಅಜುಪು. ೮). 

[ಹರಗ್ಳು (ಆ ಪರಗು) 4 - ಅಣ್ಣೆ]: 

ಹರಗಲು 'ಪಟ್‌ಗೋಲ್‌' ನೋ. 

ಹರಗಿ "ಪರಗಿ' ನೋ. 30 

ಹರಗಿರಿ (ನಾ). ಶಿವನು ವಾಸಮಾಡುವ ಬೆಟ್ಟ; ಕೈಲಾಸಪರ್ವತ: ಹರಗಿರಿಯಂ 
ಪರಿದೇಜುವ ಹರಿಪಾದಕ್ಕಮಮ ಸರಸಿ ಪರಪಿದ ನೀಲಂಬೆರಸಿದ ಪೀತಾಂಬರಮೆನೆ 
ಬಿರಿದಲರ್ದುವು ತುಂಬಿವೆರಸಿ ಪೊಂದಾವರೆಗಳ್‌ (ಸೂಕ್ತಿಸು. ೯-೪೨); ಹರಗಿರಿಗೆ ಹುಲು 
ರಕ್ಕಸರು ಮತ್ತರಿಸುವಂತಾಯ್ತು (ಕುವ್ಮಾಆ. ೧೪-೫). ಸಂ.) 

ಹರಗು, "ಪರಗು' ನೋ. 35 

ಹರಗ್ಳು "ಪರಪ್ಪು' ನೋ. 

ಹರಗುವಾಳ್‌ (ನಾ). ಕುಂಟೆಯ ತಾಳು; ಗುಳ: ಬಾಟ್‌ - ಜೀವನಾರ್ಥಂ; 
(ನಾವಿದವಾಳ್‌, ಕೂರ್ವಾಳ್‌, ಹರಗುವಾಳ್‌ - ಎಂಬಲ್ಲಿ ಕುಳಂ) (ಶಮದ. ಪರಿ.೧). 

[ಹರಗ್ಳು (« ಪರಗು) 4 ಬಾಳ್‌! 

ಹರಗೃಹ (ನಾ). ಶಿವದೇವಾಲಯ; ಶಿವಾಲಯ: ಹರಿಗ್ರಿಹದಿಂ ಹರಗೃಹದಿಂ 
ಸುರಗೃಹದಿಂದರುಹಗೃಹದೆ  ಬೌದ್ದಾಲಯದಿಂ ಗೊರವರ ಸವಣರ ಬೌದ್ದರ | 
ನರವಿಗಳಿಂದಿಂಡಿ ನಾಡೆ ಸೊಗಯಿಸಿ ತೋರ್ಕುಂ (ಕೊಲ್ಹಾಶಾ. ೧೭-೧೪; 1118); | 
ಹರಗೃಹದಿಂ ನೆಗೆದು ನಭೋಂತರಕ್ಕೆದುವ ಧೂಪಧೂಮದಾಮೋದಕ್ಕಂಬರಲಕ್ಷ್ಮಿ 
ನಿಜಶಿರೋಜೋತ್ಕರಮಂ ಬಿರ್ಚಿದವೊಲಬ್ದಮಗ್ರದೊಳಿಸೆಗುಂ (ರಾಜಶೇ. ೨-೧೩೦). [ಸಂ.] 

ಹರಗೋಲು "ಪಲೌಗೋಲ್‌' ನೋ. 

ಹರಚರಣ (ನಾ). ಶಿವನ ಪಾದ: ಹರಚರಣಕಮಲಭ್ಯಂಗಂ . . . ಇಜ್‌ವಬೆಡಂಗಂ | 


40 


ಆ೮೨೮ 


ಹರಟಿಬಡಿ 


(ಗದಾಯು. ೧-೨೧); ಹರಚರಣನಿಕ್ಸಿಪ್ತಚೇತಃಸ್ಫುರಣ್‌ ತತ್ಪರಿಯಂತ ಉಕ್ಕಿತು (ಜವ್ಮಾಳ. 


೫-೯). |1ಸಂ.) 


ಹರಚಿತ (ನಾ). ಪರಿಹಾರೋಪಾಯ; ಪ್ರಾಯಶ್ಚಿತ್ತ: ಇಂದು ಕೃತಪಾತಕಕೆ 


ಶ್ರಿಕರಣದಿಂದ ಹರಚಿತ ಮಾಡದಿರ್ದಡೆ ಮುಂದೆ ನವೆವರು ನರಕದಲಿ (ನಿಭಾಗ. ೬-೧-೩); 
ಧರಣಿಸುರರಿಗೆ ಬಂದ ಕಂಟಕಬ ಪರಿಹರಿಸದಿರಲವಗೆ ಪಾತಕಂ ಪಿರಿದಹುದು ಬಳಿತಿದಕೆ 
ಹರಚಿತವ [ಪಾಠಾಂ. ಪರಿಹರವ] ನಾ ಕಾಣೆ (ಸುರಂಗ. ೧-೨). 

(2. 1 ಸಂ. ಹರ ಎ ನಿವಾರಣೆ] 


ಹರಜಟಾನಿಲಯೆ (ನಾ). ಶಿವನ ಜಡೆಯಲ್ಲಿ ಇರುವವಳು; ಗಂಗೆ: ಗಂಗುಬೇಎ 


ಹರಜಟಾ (ಪಾಠಾಂ. ಶಿರೋ]ನಿಲಯೆ 
ಪೊರೆವುದೆನ್ನ (ಪ್ರೌಢರಾ. ೧-೪). 


ನಿನ್ನಯ ಮಹಿಮಯಂ ಪೂಗಳಲಂದ೦ದು 
[ಸಂ. ಹರಜಟಾನಿಲಯಾ। 


ಹರಜನ್ಮ (ನಾ). ಶಿವಪದ; ಹರತ್ವ: ನರಜನ್ಮವ ತೊರೆದು ಹರಜನ್ಮವ ಮುಡಿದ 


ಗುರುವೇ . .. ನಮೋ ನಮೋ (ಮಹಾದೇ. ಒ. ೨೩-೪೩). (ಸಂ. 


ಹರಟಿ "ಹರಿಟೆ' ನೋ. 
ಹರಟು (ಕ್ರಿ). ಗಳಹು; ವೃರ್ಥವಾಗಿ ಮಾತಾಡು: ಮನಬಂದಂತೆ ಹರಟಿದರೆ ನಿನ್ನ 


ಶಿರವು ಉಳಿಯಲಾರದು, (ಸಾಗಂಧಿ. ೨೯೪-೧೫); ದುರುಳತನದಲಿ ಬಾಯ್ಗೆ ಬಂದುದ 
ಹರಟದೇ ಪೋಗತ್ತ ಸುಮ್ಮನೆ ಸಾಯಬೇಡ (ಅರ್ಚಾವ. ೧೨-೧೪). ೨. ವಿನೋದಾರ್ಥ 
ವಾಗಿ ಸಂಭಾಷಿಸು; ಸಲ್ಲಾಪಮಾಡು : ಗಂಡಸರು . . . ನಾಡಿನ ಬಾರ್ತೆಗಳನ್ನು 
ಹರಟುತ್ತಿದ್ದರು (ಹಾಹುತ್ತ. ೮೮); ಮದುವೆಯ ಸಡಗರದಲ್ಲಿ ತನ್ನ ಗಂಡನೊಡನೆ 
ಹರಟುವುದರಲ್ಲಿ ಬೇರೆಲ್ಲರನ್ನೂ ಆಕೆ ಮರೆತಂತಿತ್ತು (ವಾತ್ರಲ್ಮ. ೨೨೨). 

[?./ ತುಳು. ಅರಟು, ಹರಟು) 


ಹರಟೆ (ನಾ). ೧. ವೃರ್ಥವಾದ ಮಾತು; ಗಳಹುವಿಕೆ: ಹೇಗೆ ಉದ್ದಾರ ಮಾಡ್ಕಾನು 


ಶ್ರೀಹರಿ . . . ಹರಿಯ ನೆನೆಯದೆ ಗೊಡ್ಡುಹರಟೆಗೆ ಹೊತ್ತು ಏಟ್‌ಸಿದವನ (ಪುರಂಡ. 
೧.೧೫೩-೧); ಮರ್ಯಾದೆಯಿಲ್ಲದೆ ಹರಟುತ್ತೀಯೆ. . . ನಿನ್ನ ಹರಟಿ ನನಗೆ ಬೇಡ (ಅರ್ಯಕ. 
೪೭); ಬಾಲಸಂನ್ಕಾಸಿಗೆ ಹಾಳುಹರಟೆ ಯಾಕೆ? (ಗುದ). ೨. ನೀರಸವಾದ ಕಥನ; 
ಗೊಡ್ಡುಕತೆ: ಹಿಂದುಮುಂದಣ ನಿಂದ ಹರಟೆಯ ಹೇಳಿಹೆನೆಂದರೆ ಪುರಾಣಿಕನಾದ 
(ಶಿವಮಂ. ೪೪). ೩. ಸರಸಸಲ್ಲಾಪ; ವಿನೋದದ ಮಾತುಕತೆ: ದಿನವೆಲ್ಲ ಗಳೆಯರಲ್ಲಿ 
ಹರಟೆಯಲ್ಲಿಯೇ ಹೋಗಿತ್ತು (ಅಪನಾ. ೨೪೨); ಹರಟೆಯ ಸುಖ ಉಳಿಯಬೇಕಾದರೆ 
ಕೂಡಿದವರ ಸಂಖ್ಯೆ ಮಿತವಾಗಿರುವುದು ಅವಶೈ (ದೇಕನ್ಮೆ. ೧೨೭). ೪..ಪ್ರಬಂಧಸಾಟತ್ಮ 
ದಲ್ಲಿ' ಒಂದು ಪ್ರಕಾರ; ಲಘುಪ್ರಬಂಧ: ಹರಟೆಯೆಂದರೆ ಗದ್ಯಭಾವಗೀತ 
ಎನ್ನುವಷ್ಟು ಉತ್ತಮ ಹರಟೆಗಳು ಇಂಗ್ಲೀಷಿನಲ್ಲಿವೆ (ನಿರಾಭ. ಣಾ); ನಮ್ಮ ಸಾಹಿತ್ಯದಲ್ಲಿ " 
ಹರಟೆಯು ತೀರ ಕೂಸು (ನಿರಾಭ. ೧೨೨). 

[ಆ ಹರಟು ./ ತಮಿ. ಅರಟ್ಟೈ; ತುಳು. ಅರಟೆ, ಹರಟೆ] 


ಹರಟೆಕೊಚ್ಚು (ಕ್ರಿ). ನ ಹರಟು ೧: ಹರಟೆಯ ಗತಿಯು ದೇವರಿಗೂ ತಿಳಿಯದು 


. ಹರಟೆಕೊಚ್ಚುವವರಿಗೂ ತಿಳಿಯದು (ನಿರಾಭ. ೧೨೦); ಒಂದು ದಿನ ಮಧ್ಯಾಹ್ನ 
ನಂಜಮ್ಮ ತನ್ನ ಪರಿಚಿತರ ಮನೆಗೆ ಹರಟೆಕೊಚ್ಚಲು ಹೋಗಿದ್ದಳು (ಕುಸುಸಂ. ೨೮). 
(ಹರಟೆ 1 ಕೊಚ್ಚು] 


| ಹರಟೆಗಾರ (ನಾ) ಲಘುಪ್ರಬಂಧಗಳನ್ನು ಬರೆಯುವವನು: ಹರಬಿಗಾರ ಕೇವಲ 


ನರ್ಮಸಚಿವನಲ್ಲ; ಉಚ್ಚಸಾಹಿತಿ, ಕವಿತೆಗಳನ್ನು ಬರೆಯದ ಕವಿ (ನರಾಭ. ೧೬). 
(ಹರಟೆ 3- - ಗಾರ (ಆ - ಕಾಅ)) 


ಹರಟೆಗುಟ್ಟು (ಕ್ರಿ). ಎ ಹರಟು ೧: ಯಾರೂ ಇಲ್ಲದೆ ಕರೆವ ದಾಲಯೆಡ್ಡವ ಕಟ್ಟಿ 


ಕೂಡಿಕೊ ಎನುತಲೆ ಹೋರಾಟವ ಮಾಡಿ ಹರಟೆಗುಟ್ಟುವನೀತ (ಪಾಠಾ. ಜೋಗಾಡಿ 
ಸಿದನಮ್ಮ] (ಪುರಂದ. ೧-೬೦-೧); ಕಂಡಕಂಡಲ್ಲಿ ನಿಂದನಿಂದಲ್ಲಿ ಮುಂದುವರಿದು 
ಹರಟೆಗುಟ್ಟುವ ಒಣಹರಟೆಗಾಅರ ಶಿವಾನುಭಾವಗಳೆಂತಂಬೆನಯ್ಕಾ (ಅಖಂಡೇ. 
[ಹರಟಿ 4 ಕುಟ್ಟು] 


೧೯೨-೧೦). 


|5| ಹರಟೆಬಡಿ (ಕ್ರಿ). ಎ ಹರಟು ೧: ಎಲಾ ಹಾರವ, ಲಕ್ಕವಲ್ಲದೆ ಹರಟೆ ಬಡಿಯುತೀಯೆ? 


ನಿನ್ನ ತಲೆಯನ್ನು ಈಗಲೇ ಹಾರಿಸುತ್ತೇನೆ (ನೀತಿಚಂ. | ೧೪). (ಹರಟೆ -- ಬಡಿ] 


ಹರಟೆಬಾಯಿ ೮೮೨೯ 


ಹರಟೆಬಾಯಿ (ನಾ). ಹರಟುವ ಬಾಯಿ; ಸಿಕ್ಕಾಪಟ್ಟೆ ಆಡುವ ಬಾಯಿ: ಅಲ್ಲಿದ್ದ 

ಹರಟೆಬಾಯಿಗಳನ್ನು ಮುಚ್ಚಿಸಬೇಕಾದರೆ ತಾಯಿಗೆ ಸಾಕುಸಾಕೆನಿಸಿತು (ಮುಂಗಾಪು. ೮೧). 
[ಹರಟೆ ೪ ಬಾಯಿ, (ಆ ಬಾಯ್‌)] 

ಹರಟೆಮಲ್ಲ (ನಾ). ಹೆಚ್ಚು ಮಾತಾಡುವವನು; ವಾಚಾಳಿ: ಒಂದು ಮಾತು ಹೇಳಿ 
ಮುಗಿಸೋ ಕಡೆ ನಾಲ್ಕುಮಾತು. ಅವನಿಗೇನು ಬಂತು? ಸುದ್ದ ಹರಟೆಮಲ್ಲನಾಗಿದ್ದಾನೆ 
(ಮಾರ್ಗದ. ೭೩); ಇಂತಹ ಸುಕೃತಶಾಲಿಯಾದ ತಂದೆಯ ಮಗನಾಗಿ ಹುಟ್ಟಿದೆ-ಜನ್ಮತಃ 
ಇಸ್ತಿರಚಿತ್ತನೂ ಹರಟೆಮಲ್ಲನೂ ಅಲೆದಾಟದ ಸ್ವಭಾವದವನೂ ಆದ ನಾನು 
(ಬಾಣಆ. ೧೦); ತರುಣಬರಹಗಾರರಲ್ಲಿ ಅಧಿಕಮಂದಿ ಹರಟೆಮಲ್ಲರು (ರೂಪಸಂ. ೪೦). 

[ಹರಟೆ 4 ಮಲ್ಲ! 


ಹರಟೆಮಲ್ಲಿ (ನಾ). ಹರಟುವವಳು; ಗಳಹುವವಳು: ಆ ಹರಟೆಮಲ್ಲಿಯ ಮಾತು |10 


ಕೇಳುತ್ತಿದ್ದರೆ ಹೊತ್ತುಕಳೆದದ್ದೇ ತಿಳಿಯುವುದಿಲ್ಲ (ರೂಢ). [ಹರಟೆಮಲ್ಲ ೬ - ಇ] 
ಹರಟೆಹೊಡೆ (ಕ್ರಿ). ೧. ಎ ಹರಟು ೧: ಅದು ಇದೂ ಹರಟೆಹೊಡೆಯುತ್ತ . . . ನಡೆದ 
(ರೂಪಂ. ೭). ೨.5 ಹರಟು ೨: ರಜೆ ಇದ್ದಾಗ ಆನಂದ. .. ಹತ್ತಾರು ವಿಷಯಗಳನ್ನು 
ಕುರಿತು ಹರಟೆಹೊಡೆಯುತ್ತಿದ್ದ (ಕಮನ. ೨.) (ಹರಟೆ 4 ಹೊಡೆ, (ಆ ಪೊಡೆ,)] 
ಹರಡಿ "ಪರಡ್ಮು' ನೋ. 
ಹರಡಿಕೆ (ನಾ). ಹಬ್ಬುವಿಕೆ; ಪ್ರಸಾರ; ವಿಸ್ತರಣೆ: ಚರ್ಚುಗಳ ಪರಸ್ಪರದ್ವೇಷವೂ 
. .* ಸರ್ಕಾರದ ಪ್ರಭಾವವೂ ಇಸ್ಲಾಂ ಹರಡಿಕೆಗೆ ಸಹಾಯವಾದುವು (ಇಸ್ಲಾಂಸಂ. ೨೧). 
[ಹರಡು, (< ಪರಡ್ಕು) *- - ಇಕೆ] 


ಹರಡಿಸು (ಕ್ರಿ).೧. ಅಗಲವಾಗಿ ಹಾಕಿಸು; ಹರವುವಂತೆ ಮಾಡು: ಪಂಡಿತರು | 


ಹರಣವಿಡಿ 


ಹರಣಂಗೊಳಿಸು (ಕ್ರಿ). ಅಪಹಾರಮಾಡಿಸು; ಕಳವುಮಾಡಿಸು: ಹರಣಂಗೊಳಿಪುದಿ 


ವಂಗಚ್ಚರಿಯಲ್ತು . . . ತಸ್ಕರರಿಂ ಮದ್ಭನಮನಿಂತು ಕಳಿಸಿದ ಕತದಿಂ (ವೃಷವಿ. ೨೦-೧೪). 
(ಹರಣ್ಮ 4 ಕೊಳ್‌, 4 - ಇಸ್ಫು) 


| ಹರಣಂಬಡೆ (ಕ್ರಿ). ಪ್ರಾಣವನ್ನು ಹೊಂದು; ಜೀವಂತವಾಗು: ಪಲವುಂ ಪರಿಯ 


ಪಕ್ಕಿಗಳ ಪೆರ್ಚದ ಸರಂಗಳಿಂ ಹರಣಬಡೆದಂತ ಪರಿವಡೆದು ತಿಂತಿಣಿವಡೆದ ಪೇರಡವಿ 


| ಯೊಳ್‌ ಪೊಗಟ್ಟೆವೆತ್ತು (ಕಲ್ಬಕಾ. ೨೧೭): ಅವರ್‌ ಮಂತಣಂಗೊಂಡು ಮಂತ್ರತಂತ್ರೌಷಧ 


ಎಲೇಪನಾದಿಯಂ ನಿಮಿರ್ಚಿಯುಂ ಹರಣಂಬಡೆಯಲ್ಮಮಾಆದೆ ಕೆಲಸಾರ್ದರ್‌ 
(ವೃಷವಿ. ೩೧-೨೪ ವು. (ಹರಣ, (ಆ ಪರಣ್ಮ) * ಪಡೆ] 


ಹರಣಂಬಾರು (ಕ್ರಿ). ಪ್ರಾಣರಕ್ಸಣೆಯನ್ನು ನಿರೀಕ್ಷಿಸು: ನಿನ್ನೊಳ್ತಾಂ ಪೋರ್ವೆ 


ನೆಂದಚ್ಕುತನುರುತರ ಸಂರಂಭದಿಂದಾಜಿಗೇಳ್ತರ್ಪನ್ನಂ ತನ್ನೊಡ್ಡದೆಲ್ಲಂ ಕ್ಷಣದೊಳೆ 
ಹರಣಂಬಾರಿ ಪೋದತ್ತದಾಗಳ್‌ (ಎವೀರಶ. ೮೪). 
[ಹರಣ,(< ಪರಣ್ಣ) 1 ಪಾರು, (« ಪಾರ್‌,)] 


ಹರಣಂಬಿಡಿ, ಹರಣವಿಡಿ (ಕ್ರಿ). ಪ್ರಾಣವನ್ನು ಕಾಯ್ದುಕೊಂಡಿರು; ಜೀವಹಿಡಿ; 


ಬದುಕಿರು: ವಿರಹದಿಂದುರಿಗದಿರಿಂದ ಕಿಮುಳ್ಳಿದ ತಳಿರೆನೆ ಕೊರಗಿ ಕರಂ ಹೂವಿನ 
ಹೊತ್ತಪ್ಪನ್ನೆವರಂ ಬೀಡಿನೊಳು ಹರಣಂಬಿಡಿ(ಪಾಠಾಂ. ಬಡೆ]ದಿರ್ದಲ್ಲಿಂ ತಳರ್ದಂ 
. ಜಯಭೂಪಂ (ಜಯಕಾ. ೪-೪೫). ಹರಣವಿಡಿ: ಆತನನೆಚ್ಚ ವೀರಂ 


'ಗರಸಿಯಹೆಯೆನಲದನೆ ಹಾರುತ ಹರಣವಿಡಿದಿಹಳಮರಧೇನುವಿನುಕುತಿಯನು 


ನೆಂಬಿ (ನಿಭಾಗ. ೯-೧೬-೩೨). (ಹರಣ, (< ಪರಣ್ಮ) + ಪಿಡಿ] 


ಹರಣಗಳಿ "ಹರಣಂಗಳೆ' ನೋ. 


ಸ್ವಲ್ಪ ಮರಳು ತರಿಸಿ ತಮ್ಮ ಮುಂದೆ ನೆಲದ ಮೇಲೆ ಹರಡಿಸಿ. .. ಎಂದರು (ಚಿಂಗಾಳ್ವ. ೭೧). |20 | ಹರಣಗೊಳ್‌, ಹರಣಗೊಳು (ಕ್ರಿ). ಪ್ರಾಣವನ್ನು ತೆಗೆ; ಕೊಲ್ಲು; ವಧಿಸು: 


೨. ಪ್ರಸಾರಮಾಡು; ವಿಸ್ತರಿಸು; ಹಬ್ಬಿಸು: ವೇದಶಾಸ್ತ್ರಾದಿಗಳಿಗಿಂತಲೂ ಹೆಚ್ಚಾಗಿ 
ಕಾವ್ಯವೇ ಆತ್ಮಸಮತಾಸಂಸ್ಕೃತಿಯನ್ನು ಹರಡಿಸಿ ನೆಲೆವಡಿಸಿತು ಎಂದು ನಮ್ಮ ಭಾವನೆ 
(ನಾಡೋಜ. ೨). (ಹರಡು (< ಪರಡು) - - ಇಸ್ಬು] 

ಹರಡು "ಪರಡ್ಕು' ನೋ. 

ಹರಡು "ಪರಡ್ಕ್ಮು' ನೋ. 

ಹರಡ್ಕು "ಪರಡ್ಕ್ಮು' ನೋ. 

ಹರಡ್ಮೆ "ಪರಡ್ಮು' ನೋ. 

ಹರಡೆ, "ಪರಡ್ಕೆ' ನೋ. 

ಹರಡ್ಕೆ, ಹರ್ಡೆ (ನಾ). ಅಳಲೆಕಾಯಿಮರ: (೫.ಹರ್ಡೆ: (8). "ಅಣಿಲೆ,' ಪರಾ. 

(-- ತುಳು. ಹರಡೆ, ಅರಡೆ] 

ಹರಣ್ಮ “ಪರಣ್ಮ' ನೋ. 

ಹರಣ (ನಾ). ೧. ತೆಗೆದುಕೊಳ್ಳುವಿಕೆ; ಸ್ವೀಕಾರ. ೨. ಕಿತ್ತುಕೊಳ್ಳುವುದು; 
ಸೆಳೆದುಕೊಳ್ಳುವುದು. ೩. ಕಳ್ಳತನ; ಅಪಹಾರ: ಅನ್ಕರದನ್ನು ತನ್ನದೆಂದು ಮರೆಮಾಚಿ 
ಹೇಳುವುದೇ ನಿಜವಾದ ಹರಣ (ಭಾಂಮಾ. ೨೦೦). ೪. ನಾಶಗೊಳಿಸುವಿಕೆ; ಕೊಲೆ: 
“ಹರಣಂಗೆಯ್‌' ಪರಾ. ೫. ಇಚ್ಛೆಗೆ ವಿರುದ್ಧವಾದುದು; ಅನಪೇಕ್ಲಿತವಾದ 
ಕಾರ್ಯ. ೬. ಮದುವೆಯ ಕಾಲದಲ್ಲಿ ಮದುಮಕ್ಕಳಿಗೆ ಕೊಡುವ ಉಡುಗೊರೆ; 
ಬಳುವಳಿ. ೩. ಉಪನಯನಕಾಲದಲ್ಲಿ ವಟುವಿಗೆ ಕೊಡುವ ಕಾಣಿಕೆ. 
೮. ಸಂಧಾನ ಮಾಡುವುದು; ಸಂಧಿಕಾರ್ಯ. "“ಪ್ರಾಣಮುಂಸಂಧಿಕೃತ್ಯಂ ಕೊಲೆಯುಂ 
ತನ್ನಿಚ್ಚೆಗಂ ಬಾರದುದು ಹರಣಮಕ್ಕುಂ'' (ನಾನಾರ. ೧೬೬). (ಸಂ. 


ಹರಣಂಗಳೆ, ಹರಣಗಳಿ (ಕ್ರಿ). ಪ್ರಾಣವನ್ನು ಬಿಡು; ಸಾಯು:|4 


ಕಾದಲನನಗಲ್ಲಗಲೈಯುರಿಪಂ ಸೈರಿಸಲಾಅದೆ ಹರಣಂಗಳೆಯಲುಜ್ಞುಗಿಸಿ (ಶಬಶಂ. 
೩-೩೫ ವ). ಹರಣಗಳಿ: ಸ್ಮರನ ಚರಣಹತಿಯಿಂದಸುರ ಕಾರಿ ರಕ್ತವ ಧರೆಗೆ ಕೆಡೆದುರುಳಿ 
ಹರಣಗಳಿಯೆ (ನವಮೋ ೧೨-೯೨). [ಹರಣ (< ಪರಣ್ಮ) + ಕಳೆ (ಆ ಕಲ್‌) 
ಹರಣಂಗೆಯ್‌ (ಕ್ರಿ). ಕೊಲೆಮಾಡು; ಕೊಲ್ಲು: ಪಾಜುವ ಪಾಲುಂಬಳೆ ಕೊಳೆ 
ಜೀಜ್‌ಟ್ಹಂಬರಕೆ ತಲೆ ಸಿಡಿಲ್ಲೊಡಮಾ ಕಾಯ್ದಾಅಟದೆ ಹರಣಂಗೆಯ್ದುವು ಜಾಜಲ್ಲದೆ 
ಜೋದರಟ್ಟೆಗಳ್‌ ಕೆಲವಾಗಳ್‌(ಪಂಪಭಾ. ೧೦-೯೫). 1ಹರಣ್ಮ 1 ಕೆಯ್‌,) 


ನರರು ರಾಕ್ಷಸಭಟರ ರಣದಲಿ ಹರಣಗೊಂಬುದು ಬೆಆಗಲಾ (ತೊರರಾ. ೬-೧೨-೫). ' 
ಹರಣಗೊಳು: ಸುಭಟರ ಹರಣಗೊಳುವ ಪೆಟಲುಗಳ ಕಣ್‌ವ ಗುಂಡಿನ 
ಮಳೆಯೂರೊಳಗೆಸೆದುದು ಹೊಜಪಾಳೆಯದವರಿಂದ (ಕಂನವಿ. ೧೬-೩೬). 

(ಹರಣ, (ಆ ಪರಣ್ಮ) *- ಕೊಳ್‌] 


25 |ಹರಣಗೊಳು 'ಹರಣಗೊಳ್‌' ನೋ. 
ಹರಣಭರಣ (ನಾ). ೧. ತೆಗೆದುಕೊಳ್ಳುವುದು ಮತ್ತು ತುಂಬಿಕೊಡುವುದು : 


ಬಿಸಿಲಂ ನಾನಾತಪತ್ರಂ ಮಸುಳಿಸೆ ಸಿತಖಡ್ಗಪ್ರಭಾಮಂಡಲಂ ಕೊರ್ವಿಸೆ . .. 

ಮಾರ್ಗಾನೇಕತೋಯಾಶಯಮನುರುರಜಂ ಪೀಟ್‌ ದಾನಪ್ಪವಂ ಪೂರಿಸೆ ತೋಲ್‌ 
ತ್ತೆತ್ತಮಾದಂ ಹರಣಭರಣಚಾತುರ್ಯಮಂ ಚಾತುರಂಗಂ («ಚಂದ್ರಪು. ೧೦-೩೦); 
ಈ ಧರ್ಮಜನ ಬಹುಮಾನಾವಮಾನದ ಹೊಣ್‌ಿಗೆ ನಿನ್ನದು ಹರಣಭರಣವನು ನೀವು 
ಬಲ್ಲಿರಿ (ಕುವ್ಮಾಉ. ೧-೪); ಸರಿಗಮಪದನಿಗಳ ನೇಮ ತಪ್ಪದೆ ಹರಣಭರಣದ ಹೆಂಪು 
ತಿರುಪುಗಳ . . . ರಾಮಣೀಯಕರಚನೆಯಲಿ ಸನಾಮನೆನಿಸುವನವನೆ ಗಾಯಕನು 
(ಕುವ್ಮಾಉ. ೩-೯೫). ೨. ತಪ್ಪು ಮತ್ತು ಒಪ್ಪು: ಆ ಲಿಂಗದ ಶೃಂಗಾರದ ಹರಣ 
ಭರಣವಲಾ ಎಂದಲ್‌ದು ಅಳವಡಿಸೂದು ರುದ್ರಾಕ್ಷಿಯನು (ಸರ್ವವ. ೧೮೨-೮೩೪). 
೩. (ಶತ್ರುಗಳ) ಶಿಕ್ಷೆ ಮತ್ತು (ಸ್ವಕೀಯರ) ರಕ್ಷೆ: ಮರನನೇಟ್‌ದಲಳಗೆ 
ಪಾಂಡವರಿರಿಸಿ ಹೋದರು ಕೈದುಗಳ ಮಿಗೆ ಹರಣಭರಣಕ್ಷಮೆಗಳಲಿ (ಕುವ್ಕಾವಿ. 


೬-೩೨). [ಸಂ.) 


ಹರಣವಲ್ಲಭ (ನಾ). ಪ್ರಾಣನಾಥ; ಜೀವದೊಡೆಯ: ಕರುಣಿ ರಾಘವ 


ಶ್ರುತಿಶಿರೋಮಣಿ ಹರಣವಲ್ಲಭ ಹಂಸವರ್ಧನ ತರಣಿಕುಲ ಕೃಪೆಮಾಡು (ಕಾಶಿರಾ. 
೧೦-೫೧); ಕರಣವಿಕಾರ ಬೇಡೆಂದು ಪೇಳ್‌ ನಿನ್ನಯ ಹರಣವಲ್ಲಭಗೆ (ಮೋಹತ. ೧೦-೨೯). 


[ಆ ಸಂ. ಪ್ರಾಣವಲ್ಲಬ) 


ಹರಣವಳಿ (ಕ್ರಿ). ಪ್ರಾಣವನ್ನು ಬಿಡು; ಸಾಯು: ದಾನವಾರಿಯ ಎರಹಕಾಣದೆ 


ಚಾನಕೀಸತಿ ಹರಣವಳಿದಳೊ (ಕೌಶಿರಾ. ೧೦-೪೭): ಹರಣವಳಿದು ಧರೆಗುರುಳಿದ ಪಕ್ಕಿಯ 
ಪರಿಯ ನಿಟ್ಟಿಸಿ ಪರಿತಪಿಸಿ ಇರದೆ ತಾನೆಸಗಿದ ತಪಗಳ ಮೈಮೆಗೆ ಸರಿಯಿಲ್ಲೆಂದೆಣಿಸಿದನು 
(ಹದಿಬ. ೨-೩೫). [ಹರಣ (ಆ ಪರಣ್ಮ) 4 ಅಳಿ (ಆ ಆಟ್‌ )) 


ಹರಣವಿಡಿ "ಹರಣಂಬಿಡಿ' ನೋ. 


ಹರಣೆ ೮೮೩೦ ಹರನಿಷ್ಠ 


ಹರಣೆ, ಹರಳೆ (ನಾ). ಹಾವರಣೆ : ಹಾದಿಯಲ್ಲಿ ಹಲ್ಲಿ, ಹರಣೆ ಮುಂತಾದುವುಗಳು | oi "ಪರದಾಡ್ಕು' ನೋ. 
ಇದ್ದ ಸ್ಥಳವನ್ನು ಬಟ್ಟು ಪೊದರುಗಳನ್ನಾಶ್ರಯಿಸುತ್ತಲಿದ್ದುವು (ರಾಜಾಮ. ೧೬೪). ಹರಳ್ಕೆ: | |ಹರದಾರಿ "ಹರಿದಾರಿ' ನೋ. 
ಗಾರೆಗೋಡೆಯ ತೂತಿನಿಂದ ಅನೇಕ ಕ್ರಿಮಿಕೀಟಗಳೂ ಹರಳಿಗಳೂ . . . ಹೊರಗೆ | | ಹರದಾಳಿ "ಹರಿದಾಳಿ' ನೋ. 
ಹೊರಟವು (ರಾಜಾಮ. ೧೬೫). [ಆ ಅರಣೆ। | |ಹರದಿ, ಹರದೆ (ನಾ).೧. ಗರತಿ; ಮುತ್ತೈದೆ: ಹರೆಯೊಂದು ಹರಿನೀರ ತಿರೆಯೊಂದು 
ಹರತರದೂದು, ಹರ್ತರದೂದು (ನಾ). ೧. ಎಲ್ಲ ಬಗೆಯ ಸಿದ್ಧತೆ; ಸಂಪೂರ್ಣ | ೩ | ಕರಿನೀರ ಹದಿ ನಿನ್ನದೆಯು ಮುನ್ನೀರ ಜನುಮಾವು ಹರಿಗಿಡಿಯದಂಥ ಹೊಳೋರ 
ಸಜ್ಜು, - ತಯಾರಿ: ಹರತರದೂದಿನಿಂ ನಮ್ಮಯ ದುರ್ಗದ ಭರವಸದೊಳು | (ಮೂರ್ತಿಕಾ. ೪೩-೮); ರಕ್ಷಿಪ ಹರಿ ಬಂದ ಹರದಿ ಚಾನಕಿಯರಸು ಬಂದಾನೆಂದು ಬಿರುದಿನ 
ನಿಲ್ವೈವು (ಕಂನಎ. ೧೯-೫೨); ನಾನು ಇಬ್ಬರು ಕಾನ್‌ಸ್ಟೇಬಲ್‌ಗಳನ್ನು ಹರತರದೂದುಮಾಡಿ ಕಾಳಿ ಕೂಗಿದವು (ಕರ್ನಾಕ. ೨೭೪). ೨. ಹೆಂಡತಿ; ಮದದಿ: ಕರಪಾತ್ರೆ ಗಜಚರ್ಮ 


ಅವನನ್ನು ಹಿಡಿಯಬೇಕೆಂದು ಓಡಿಸಿದೆ (ಕಲನೆ. ೧೨೧); ಲಕ್ಷ್ಮೀನಾರಣಪ್ಪನವರು ಸಾವಿತ್ರಿಗೆ ಹರದಿಯರಿರ್ವರೂ ಉರಗಕಂಕಣ ಶೂಲ ಡಮರು ಹರಿಟೆಯ ಭಾರವಿಲ್ಲೆನುತ ತ್ರಿಶೂಲವ 
ವರ ಹುಡುಕಲು ""ಹರತರದೂದು'' ಮಾಡಿದರು (ತಾಯ. ೧). ಹರ್ತರದೂದು: ೧. ಹರನಡ್ಡಹಾಕಿ ದಾಂಟಿದನು (ಅಮುಸಾಂ. ೫-೧೦೩). ಹರದೆ: ೧. ಹರದೇರ ಸೋಬನಕೆ 
ಆ ಹೆಳವಿ ಹುಡುಗೀಗೆ ಷಾಕ್‌ ಆಗೋ ಅಂಥ ಒಂದು ಕಾಗದಾನ ಶಶಿ ಅಕ್ಷರದಲ್ಲಿ ತಯಾರು |10| ಕರಸವ್ವ (ನಾಪದ.೧೧೪); ಅರಸ ಸ್ವತ್ತನ್ನು ದೋಚಿದ್ದು, ಹರದೆಯರನ್ನು ಕೆಡಿಸಿದ್ದು ಉಂಟು 
ಮಾಡಿ, ಅದು ಅವಳ ಕೈಗೆ ನೇರವಾಗಿ ಹೋಗೋಹಾಗೆ ಹರ್‌ತರದೂದು ಮಾಡಿಬಿಡೋದು | | (ಚಕರಾ. ೪೧೬) ೨. ಹರಕೊಟ್ಟ ಕಾಲಕ್ಕೆ ಹರನ ರೂಪಿಗೆ ನೀಡು ಹರದೆಯರು ಸುತರು ನೆಜ* 
(ಉಮಾಶ. ೧೦೧) ೨. ಎಲ್ಲ ರೀತಿಯ ಪ್ರಯತ್ನ; ಸರ್ವಪ್ರಯತ್ನ : (&ಸಂಗ್ಲಾ. ೧೨೦) ಸವಿದು ಸುಖಿಸುತಲಿ ಹರನ ಹರಸುವರು (ಸರ್ವಜ್ಞ. ೬೦೫). 


| ಆರ. ಹಿಂ. ಹರ್‌ತರದ್ದುದ್‌; ಮರಾ.ಹರ್‌ತರದೂದ್‌] [ಆ ಗರತಿ./ ಸಂ. ಗೃಹಸ್ತೀ. / ಪ್ರಾ. ಹರ ಎ ಗೃಹ। 
ಹರತಾಳ, (ನಾ). ಶಂಖಪಾಷಾಣ ಮತ್ತು ಗಂಧಕಗಳ ಸಂಯೋಗದಿಂದಾಗುವ | |ಹರದಿಕೆ "ಪರದಿಕೆ' ನೋ. 
ಒಂದು ಬಗೆಯ ಹಳದಿವರ್ಣದ ವಿಷಾರಿವಸ್ತು; ಅರಿದಾಳ ಪ್ರತಿ, ಹರತಾಳ, |15|ಹರದಿಗ (ನಾ). ವ್ಯಾಪಾರಸ್ಥ; ವ್ಯಾಪಾರಿ; ಬಣಜಿಗ: ಸರ್ವವ್ಕಾಪಾರವ ಕಟ್ಟಿ 


ಇಂಗು . . . ಗುಲಾಬಿನೀರು ಮುಂತಾದವುಗಳು (ಮುಂಬವ್ಕಾ. ೯೯). ಕೂಂಡಿಪ್ಪ ಹರದಿಗನ ತೆಆನಂತೆ ಕೊಂಡುದಕ್ಕೆ ಕೊಡುವಲ್ಲಿ ವಾಸಿಯ ಕಂಡು ಬಿಟ್ಟ 
( ಸಂ. ಹರಿತಾಲ. / ಹಿಂ. ಹರತಾಲ್‌; ಮರಾ. ಹರತಾಳ್‌! | ; ಲಾಭ ಗಾಜನಂತೆ ಮೊದಲಿಗೆ ಮೋಸ ಲಾಭಕ್ಕುಂಟೇ ಆಯ್ಕಾ (ಮೋಳಿಮು. ೭೬-೨೯೭); 
ಹರತಾಳ (ನಾ). ರಾಜಕೀಯ ಅಥವಾ ಸಾಮಾಜಿಕ ಬಿಕ್ಕಟ್ಟಿನಿಂದಾದ | | ಅಧಿಕಧನಯುತನಾಗಿ ವುನ್ನತದಿ ಮೆರೆವ ಹರದಿಗ ಸೆಟ್ಟಿ ವರ್ತಕರುಮಿರ್ಪರು 
ಅಸಮಾಧಾನಪ್ರದರ್ಶನಕ್ಕಾಗಿ ಅಂಗಡಿ, ಶಾಲೆ, ಕಾರಖಾನೆ ಮೊದಲಾದ (ನವಮೋ. ೨-೪೬). (ಹರದು (« ಪರದು) 4 - ಇಗ] 
ಸಾರ್ವಜನಿಕಸಂಸ್ಥೆಗಳ ವ್ಯವಹಾರವನ್ನು ನಿಲ್ಲಿಸುವುದು, - ಬಾಗಿಲು |2| ಹರದೀಕ್ಷೆ (ನಾ). ಶೈವರಿಗೆ ಮಾಡುವ ದೀಕ್ಷಾಸಂಸ್ಕಾರ; ಶಿವದೀಕ್ಷೆ : ಹರದೀಕ್ಷೆ 
ಮುಚ್ಚುವುದು: ಪ್ರಪಂಚದಲ್ಲಿ ಬಾಹುಬಲವಿಲ್ಲದೆ ಯಾವ ಹರತಾಳವೂ ಯಾಂತ ಮಹಿಮಂ ಪರದೀಕ್ಷೆಯನಾಶೆಗೈವನೇ (ವೃಷಎ. ೩-೩೪). (ಸೆಂ. ಹರದೀಕ್ಷಾ) 


ಯಶಸ್ವಿಯಾಗುವದಿಲ್ಲ (ಭಾರತಿ. ೧೧೭); ವಿದ್ಯಾರ್ಥಿಗಳೇ, ಈದಿನ ಶಾಲೆಗೆ ಹರತಾಳ. | |ಹರದು "ಪರದು' ನೋ. 
ನಾನು ಹೊರಗೆ ಹೊರಟೆ (ರಕ್ತಧ್ವ. ೧೫೬). (4 ಹಿಂ.ಹಡತಾಲ್‌; ಮರಾ. ಹರತಾಳ್‌] ಹರದುಗೆಯ್‌ "ಪರದುಗೆಯ್‌' ನೋ. 
ಹರತಾಳಕ (ನಾ). (ಉಕ) ಭಾದ್ರಪದಶುಕ್ಲ ತೃತೀಯೆಯಂದು | |ಹರದುಗೆಯ್ಯು "ಪರದುಗೆಯ್‌' ನೋ. 
.ಮುತ್ತಯ್ದೆಯರು ಆಚರಿಸುವ ಗೌರೀವ್ರತ: ನಾಳೆ ಹರತಾಳಕವದೆ. ಸಂಜೆಗೆ |25| ಹರದೆ "ಹರದಿ' ನೋ. 
ಇಬ್ಬರು ಮುತ್ತೈದೆಯರನ್ನು ಪೂಜೆಗೆ ಕರೆ (ಸ್ಪತಿಚಿ. ೫೮). (€- ಹಿಂ. ಹರತಾಲಿಕಾ, | |ಹರದೇಶಿ, ಹರದೇಸಿ, ಹರಿದಾಸಿ (ನಾ). (ಉಕ)ಗಂಡು ಹೆಣ್ಣಿಗಿಂತ ಹೆಚ್ಚಿಂದು 


ಹರಿತಾಲಿಕಾ; ಮರಾ. ಹರತಾಳಕಾ, ಹರತಾಳಿಕಾ. / ಸಂ. ಹರಿತಾಲಿಕಾ) ಬಣ್ಣಿಸಿ ಹಾಡುವ ಲಾವಣಿಕಾರರ ಪಂಗಡ: ಹರದೇಶಿ ಪಂಗಡದ ಹಾಡುಗಾರರು 
ಹರತಿ "ಪರಂತಿ' ನೋ. ಎದ್ದು ನಿಂತು ದಪ್ಪು ಬಾಜಿಸತೊಡಗಿದರು (ಕಪಪು. ೬-೧೮); ಹಳ್ಳಿಗರಲ್ಲಿ "ಹರದೇಶಿ' 
ಹರತೆ (ನಾ). ಹರಗುವಿಕೆ;ಕುಂಟೆ ಹೊಡೆಯುವಿಕೆ: ಪೈರು ಸಾಲಾಗಿ ಬೆಳೆಯುವುದರಿಂದ “ನಾಗೇಶಿ' ಪದಗಳನ್ನು ಈರ್ಷೆಯಿಂದ ಹಾಡುವುದು ಎಲ್ಲರಿಗೂ ಗೊತ್ತಷ್ಟೆ (ಕರ್ನಾಸಂ. 
ಸಾಲುಗಳ ಮಧ್ಯದಲ್ಲಿ ಕಳೆಕೀಳುವುದನ್ನೂ ಹರತೆ ಹೊಡೆಯುವುದನ್ನೂ ಎತ್ತುಗಳ |30| ೧೨೫). ಹರದೇಸಿ:  ಹರದೇಸಿಗಳು ಪುರುಷನನ್ನು ಮೇಲುಗಟ್ಟಿ, ನಾಗೇಸಿಯು 
ಸಹಾಯದಿಂದಲೇ ಮಾಡಬಹುದು (ವ್ಮವಮ. ೨೧); ಮಣ್ಣು ತಳಮೇಲನಾದ ತರುವಾಯ | ಪ್ರಕೃತಿಯನ್ನು ಮೇಲುಗಟ್ಟಿ ಹಾಡುವರೆನ್ನಬೇಕು (ಸುವರ್ಣ. ೪೧). ಹರಿದಾಸಿ: ಹರಿದಾಸಿ 


. .. ಹರತೇ ಹೊಡೆಯುವರು (ಸುಮಚ. ೭೭). [ಆ ಹರಗು (ಆ ಪರಗು) + -ತೆ ನಾಗೇಶಿಯವರ ಹಾಡು ಕೇಳುವದೂ . . . ಇವೇ ಮೊದಲಾದ ಕಾರ್ಯಗಳಲ್ಲಿ ಅವರು 
ಹರತ್ತಿ "ಪರಂತಿ' ನೋ. | ತೊಡಗಿದ್ದರು (ಸಾಹಿಸಂ. ೧೭೫)." 1? . / ಮರಾ. ಹರದಾಸ್‌ವಳ। 
ಹರದ "ಪರದ,' ನೋ. | |ಹರಡೇಸಿ "ಹರದೇಶಿ' ನೋ. 


2 ( 


ತ 


ಹರದ (ನಾ). ೧. ಅವ್ಯವಸ್ಥೆ: ಎನೊ ತುಂಬ ಹರದವಾಗಿತ್ತು. ಆದುದರಿಂದ |35 | ಹರನಯನ (ನಾ). ೧. ಶಿವನ ಮೂರನೆಯ ಕಣ್ಣು. ೨. [ಗಣಿತ]ಮೂರು ಎಂಬ 
ಸರಿಯಾಗಿಟ್ಟೆ (ಕೀಲುಗೊಂ. ೧೩೦). ೨. ನಿರುಪಯುಕ್ತವಾದ ವಸ್ತು, ಸಂಗತಿ ಸಂಖ್ಮೆಯ ಸಂಕೇತ: ಹರನಯನ ವಹ್ಲಿ ಪುರ ಶಿಖಿ... ಅದು ಮೂಅಅ ನಾಮಂ 
ಮುಂತಾದುದು: ಈ ನಿಯಮಗಳ ಉದ್ದೇಶವೇನೆಂದರೆ . . . ಬರಿಯ ಒಣಪಾಂಡಿತ್ಮ (ವ್ಯವಹಾ. ೯-೩): ಹರನಯನ ವೇದ ಶಶಿ(?) ಗಿರಿಯಿಂದಂ ಗುಣಿಸಲ್‌ (ಭಾಸ್ಕರ. ೪೨-೬). 
ವನ್ನು ಮಾತ್ರ ತೋರಿಸತಕ್ಕ ಸಂಸ್ಕೃತದ ಹರದವನ್ನೆಲ್ಲಾ ಗುಡಿಸಿ ಎತ್ತಿಹಾಕುವುದೇ [ಸಂ.] 


(ಕಒಸಾ. 1, ೨೬): ಅಡಿಗೆಯ ಮನೆಯ ಹರದವನ್ನು ಗುಡ್ಡೆಹಾಕಿ, ಮನೆಯ ಕಸಗುಡಿಸಿ ಹರನಾಳಿಗೆ "ಪರಿನಾಳಿಗೆ' ನೋ. 

. ಹೋಗುತ್ತಿದ್ದಳು (ರಂಗನಾ. ೪೫). (1) [5 ;ಹರನಿಲಯ, ಹರನಿಳಯ (ನಾ). ಶಿವದೇವಾಲಯ; ಶಿವಾಲಯ: ಹರನಿಲಯಕೆ 
ಹರದಮಾತು "ಹರದವಾತು' ನೋ. ನಡೆವಾತನ ಚರಣಸರೋಜಾತ ಶುದ್ಧ (ಶಂಕಕಂ. ೯೨). ಹರನಿಳಯ: ಹರನಿಳಯದ 
ಹರದವಾತು, ಹರದಮಾತು (ನಾ). ಪೇಟೆಯ ಮಾತು; ಬೀದಿಮಾತು: ಬಾಗಿಲೊಳೆದ್ದುರಿಗಂಡೊಳಗಿರ್ದ ಭಕ್ತರೊದಣಜುತ್ತಿರಲು (ತ್ರಿಪುವಿ. ೩೩-೨೨); ಹರ 

ಇದನಾರೆಂದರೆಲವೋ ನಿನಗೆ ತನಗಳಿಯಂದಿರವರೆಂದೆಂಬ ಲೋಕದ ಹರದಮಾತುಗಳ ನಿಳಯಂಬೊಕ್ಕಲ್ಲದೆ ಧರಣಿಯೊಳೀ ಕಂಬಿಯಂ ಸಮಂತಿಳುಪದ ಬಲ್ಬಿರಿದಿನ ಭಕ್ತಿಯ 

(ನಿಭಾಗ. ೧೦-೩೧-೨೬). ಹರದಮಾತು: ಜೀಯ ಬಲ್ಲಿರಿ ನಿಮ್ಮವರ ದ ಬಿಂಕಂ ದೊರೆವೆತ್ತುದು ನಿನ್ನೊಳ್‌ (ವೃಷವಿ. ೨೯-೧೩೩). .[ಸಂ.] 

ಹರದಮಾತಿನ ಹದನು ಬಳಿಕಾ ಚರರಿಗಿದು ಗೋಚರಿಸುವುದೆ (ಕುವ್ಮಾವ. ೪-೮). [45 | ಹರನಿಷ್ಠ (ನಾ). ಶಿವನಲ್ಲಿ ಶ್ರದ್ಧೆಯುಳ್ಳವನು; ಶಿವಭಕ್ತ: ಹರನಿಷ್ಠಗಲ್ಲದಲೆ 
[ಹರದ, (< ಪರದ, ) 4 ಮಾತು; | ಹರಿದು ಹೋಗದು ಪಾಪ (ಸರ್ವಜ್ಞ. ೪೦). [ಸಂ.1 


ಹರನಿಳಯ 


ಹರನಿಳಯ 'ಹರನಿಲಯ' ನೋ. 

ಹರನೇತ್ರ (ನಾ). ೧. ಶಿವನ ಮೂರನೆಯ ಕಣ್ಣು: ಹರನೇತ್ರಜ್ವಾಲೆಯಿಂ ಬೇವ 
ತನುವನುಮ ಕಾಣುತ್ತೆ... ಮತ್ತೆತ್ತಿದಂತಿರ್ದ ಶೋಭಾಕರರೂಪಾಕಾರನಂ ತತ್ತರುಣಿ 
ಕನಸಿನೊಳ್‌ ಕಂಡು ಸೋಲ್ತಳ್‌ (ಲೀಲಾವ. ೭-೭೯); ಹರನೇತ್ರವಹ್ನಿಯೊಳಡಬಳವ 
ಸುಟಬಗೆದೆಲಾ ಮರುಳೆ ಮಹೀಪಶಿಯೆ (ಕುಖ್ಮುಸ. ೧೪-೩೭; ೨. ಶಿವನ ಬಲಗಣ್ಣಾದ | 5 
ಸೂರ್ಯ; ರನಿ: ಹರನೇತ್ರಸಖಂ ಗಡ ಮುರಹರನೇತ್ರಂ ಗಡ ವಿಧಾತೃಜನಕಂ ಗಡ 
ತಾವರೆಯದ ಕರೆಯಾದುದು ಗಡ ಸಿರಿಯೆಟೆ ತಿಳಿ ಕಾಲವಶಮನಾರ್ಕಳಿದಪರೋ 
;ಉಜಶೇ. ೧೧-೧೨). ೩, [ಗಣಿತ] ಮೂರು ಎಂಬ ಸಂಖ್ಯೆಯ ಸಂಕೇತ. 

[ಸಂ.1 

ಹರಪುರ (ನಾ). ಶಿವನ ಪುರ; ಕೈಲಾಸ: ಸುರಪುರಕೆ ಹರಪುರಕೆ . .. ಬೊಮ್ಮನ |10 
ಪುರಕೆ ನೂರ್ಮಡಿ ಮಿಗಿಲೆನಿಸಿ ತಾ ಕರಚೆಲುವಿನಿಂದೆಸೆವುದದು ಪಾತಾಳದೊಳು ಲಂಕೆ 

1ಸಂ.] 

ಹರಪೂಜೆ (ನಾ). ಶಿವನನ್ನು ಅರ್ಚಿಸುವುದು; ಶಿವಪೂಜೆ : ಹರಪೂಜೆಯಿಂದೆ 
ಮಿಗಿಲೀಶ್ವರ ಭಕ್ತರ ಪೂಜೆಯೆಂಬುದಾಗಮಂ (ರಾಜಶೇ. ೧೪-೧೨). (ಸಂ. ಹರಪೂಜಾ) 

ಹರಪೂಜೆಗೆಯ್‌ (ಕ್ರಿ). ಶಿವನನ್ನು ಪೂಜೆಮಾಡು : ಹರಪೂಜೆಗೆಯ್ಯ ಪೊಳ್ತೋಸರಿಪುದು 
(ವೃಷವಿ, ೧೨-೫೨). [ಹರಪೂಜೆ * ಕೆಯ್‌,| 

ಹರಪೆ (ನಾ). ೧. ಬಯಲು; ತೆರೆದ ಪ್ರದೇಶ: ಮನೆಯಂ ಕಟ್ಟಿದರೆಂಬಲ್ಲಿ 
ಹರಪೆಯಲ್ಲಿರಬಾರದೆಂಬುದಾಯಿತು (ಅರಸಾ .೧೯೩-೧). ೨. (ರಹಸ್ಕ ಮುಂತಾದುವು) 
ಹರಡುವಿಕೆ; ಬಯಲಾಗುವಿಕೆ: ಅವರ ಮನೇ ಜನದ ಎದುರಿಗೆಲ್ಲಾ ನನ್ನ ಸಂಗತಿ 
ಯನ್ನು ಹರಪೆಮಾಡಿಕೊಳ್ಳಲೇ ? (ಸುಮಚ. ೨೬೮). [ಆ ಪರಪು] 20 

ಹರಪ್ರಿಯ (ನಾ). ಶಿವನ ಗೆಳೆಯ; ಕುಬೇರ: ನಯನೌಘಚ್ಛಲದಿಂದೆ ನೈದಿಲೆಸಳಂ | 
ಶಕ್ರಂ ಮುಸುಂಕಿಟ್ಟಂ . . . ತುಹಿನಭೂಮೀದ್ರಕ್ಕೆ ಸಾರ್ದಂ ಹರಪ್ರಿಯನಾವರ್ತಿಸೆ ತಲ್ಲು 
ಸಾಲ್ತೆಸೆಯುಮಂ ಗ್ರೀಷ್ಮ ಪ್ರತಾಪೋದಯಂ (ಚಂದ್ರಖ. ೯-೬೭). [ಸಂ.] 

ಹರಬಕುತಿ (ನಾ). ಶಿವನ ಮೇಲಿನ ಭಕ್ತಿ; ನಿಷ್ಠೆ: ಹರಬಕುತಿಯಿಲ್ಲದ ಜಡಪತಿಗಳಂ 
ಬಿಟ್ಟು ಸದ್ದತಿಗಳಂ ಪಡೆದ ಮಡದಿಯರನೇಕರುಂಟು (ಪಾಸೋಪು. ೪-೧೧೫). 25 

[« ಸಂ. ಹರಭಕ್ತಿ) 


(ಳೌಶಿರಾ. ೩೯-೨). 


15 


ಹರಬ 'ಪರವಿ' ನೋ. 

ಹರಭಕ್ತ (ನಾ). ಶಿವಶರಣ; ಶಿವಭಕ್ತ: ಹರಭಕ್ತಂ ಪೆಟ್ಟಿಗೆಯಂ ಭರದಿಂ 
ತೆಆ'ದೀಕ್ಷಿಸಲೈ ವಿಸ್ಮಯದೊಳ್‌ . . . ಪಂದೆಯನೆ ಪಾವಡರ್ದಂತಾದಂ (ಶ್ರಿಪುವ. ೭-೯೦); 
ಹರಭಕ್ತ ದ್ರೋಹಮನಾರ್‌ ವಿರಚಿಪರವರ್ಗೀ ನೃಪಾಲಗತಿಯಪ್ಪುದು (ವೃಷವಿ. ೪೨-೨೭). | 30 

[ಸಂ.] | 

ಹರಭಕ್ತಿ (ನಾ). ಎ ಹರಬಕುತಿ: ಹರಭಕ್ತಿಪ್ರಮದಾಮುಖೈಕಮುಕುರಂ . . . 
ವೃಷಭೇಶ್ವರಂ ಸಲಹುಗೆಮ್ಮಂ (ಶಬಶಂ. ೧-೪). [ಸಂ.] 

ಹರಮ (ನಾ). ಏರ್ಪಾಟು; ವ್ಯವಸ್ಥೆ: ಹೈದರಲ್ಲಿಖಾನ ಬಹದರರೂ ಬಂದು . ... 
ದಳವಾಯ ಹೇಳಿ ಸ್ವಸ್ಥಾಮಾಡಿಕೊಂಡು ಹಣ ಬರುವಂತೆ ಹರಮ ಮಾಡಿ ಪುನಹಾ |35 
ದಿಂಡುಗಲ್ಲಿಗೆ ಹೊರಟು ಹೋದರು (ಹೈದರ. ೭೪). 17) 

ಹರಯ "ಪರಯ' ನೋ. 

ಹರಯಗಳಿ (ಕ್ರಿ). ಪ್ರಾಯವು ಹೊರಟು ಹೋಗು; ತಾರುಣ್ಯವು ಮಾರು; | 
ಪ್ರೌಢವಯಸ್ಸಾಗು: ಹರಯಗಳಿದ ಪೆಣ್ಣಿನ ಸಂಗಸುಖವೆಳಹರಯದ ಹೆಣ್ಣಿನೊಳುಂಟೆ 
(ಕಂನವಿ. ೬-೧೯೪). 

ಹರಯೋಗ (ನಾ). ಶಿವಭಕ್ತಿ: ಹರಯೋಗವಾಂತ ವೃಷಭನ ಕರಿಯಾಲಿಯ 
ಕಾಂತಿಯೊಳಗಣಿಂ ಕುಚಮುಖದೊಳ್‌ ಪರಕಲಿಸಿ ಪೊಣ್ಮಿದತ್ತೆನೆ ಗುರುಕುಚ ಚೂಚುಕದ | 
ಮೇಚಕದ್ಳುತಿ ಮೆಜ್‌ಗುಂ (ವೃಷವ. ೩-೫). |ಸಂ.1 

ಹರಲು "ಪರಲ್‌' ನೋ. , 


ಹರಲುಗ "ಪರಲುಗ' ನೋ. 46 


ಹರಲೆ "ಪಅಲೆ' ನೋ. 


೮೮೩೧ 


ಹರವರಿಗೊಳ್‌ (ಕ್ರಿ). ನೆಲೆಗೊಳ್ಳು; ನೆಲಸು: 


[ಹರಯ (< ಪರಯ) 4 ಕಳಿ (ಆ ಕಟ್ಶಿ)] 40 


ಹರವಸವೋಗು 


‘| | ಹರಲ್ಮಟ್ಟು (ನಾ). ಹರಳಿನ ರಚನೆ; ಸಣ್ಣಕಲ್ಲುಗಳ ವಿನ್ಯಾಸ (2): ಬಿಲಸಗ್ಗಂ 


ಸವಿಸಂದಿ ಡೋಣಿ ಪರಿಚಾರೇರುಂ ಪುಗಿಲ್ವಟ್ಟೆ ಮೇಖಳೆ ತಾಳ್ಪಾಸಜ* ಗಂಡಶೈಲಮಡ 
ಕಿಲ್ಕೂಟಂ ಹರಲ್ಮಟ್ಟು ತಾಅಲೊಸರ್ದಾಣ ಮಹಾಗ್ರಹಂ ತೊಚ್‌ ಕೊಳಂ ಪುಲ್ವಟ್ಟೆಗಳ್‌ 
ಕಾರ್ಮುಕಂಬೋಲ್ಲ್ಬಲೆ ಗಂಟಿಕ್ಕಿದ ಕಾಡ ದಿಕ್ಕಿಗಮಜಸ್ರಂ ರಯ್ಮಾಮಾ ಬೆಟ್ಟದೊಳ್‌ 
(ಸೂಕ್ತಿಸು. ೩-೨). (ಹರಲ್‌ (ಆ ಪರಲ್‌) ೬ ಕಟ್ಟು] 


ಹರವಂಚು (ನಾ). ನಂಬಿಕೆಗೆ ದ್ರೋಹಮಾಡಿ ಮೋಸದಿಂದ ಹಣವನ್ನು 


ತಿಂದುಹಾಕುವುದು; ಕೊಟ್ಟ ಹಣವನ್ನು ದುರುಪಯೋಗಮಾಡಿಕೊಳ್ಳುವುದು: 
(ಕಿಸಂಗ್ಲಾ. ೭೯). [2] 


ಹರವಡಿ "ಪರವರಿ' ನೋ. 
ಹರವಣಿಗೆ "ಪರವಣಿಗೆ' ನೋ. 
ಹರವರ್ಮಿ (ಕ್ರಿ). ಮಿತಿಯನ್ನು ತಿಳಿ; ವ್ಯಾಪ್ತಿಯನ್ನು ಅರಿ: ತರುಣನಂ ನೋಡಿ 


ಸ್ಮರರತಿದೇವಿಯರು ಹೆಚ್ಚಿ ಹರವರಿಯದಾನಂದದುಗ್ಹಾಬ್ಹಿಯೊಳು ಮುಳುಗಿ 'ಸುತನ 
ಪರಿಪಾಲಿಸುತ್ತೆ (ನವಮೋ. ೧೫-೫೦). (ಹರವ್ಣು (< ಪರಪ್ಪು) + ಅರ್ಲಿ (ಆ ಅಣಿ)] 


ಹರವರ್ಮಿ "ಪರವರಿ' ನೋ. 
ಹರವರಿಗಾಅ (ನಾ). ಏಳಿಗೆಯನ್ನುಂಟುಮಾಡುವವನು; ವೃದ್ಧಿಗೊಳಿಸುವವನು: 


ಚೊನ್ನ ಹರವರಿಗಾಆ ಕಾಮನ ಗೆಲ್ಲಗಾಅ ಚಂದಿರನುದಿಸಿದ ಮೂಡದೆಸೆಯ (ವರ್ಧಚ. 
೮-೭). [ಹರವರಿ (« ಪರವರಿ) + - ಕಾಜ] 

ತರುಣಿಯರಿಟ್ಟ ಭೂಷಣದಿ 
ಕೀಲಿತಮಾದ ಬೆರಕೆವರಲಾ ಕಾಂತಿ ಮುಸುಕೆ ಸುರಚಾಪ 'ಸ್ಥಿರವ್‌ತ್ತು 
ಹರವರಿಗೊಂಡೊಂದಿರವಾದುದು ನೋಟಕರಿಗೆ (ಗೊಮ್ಮಚ. ೧-೭೧); 'ಹರುಷಂ 
ಹರವರಿಗೊಂಡು ಎನಗೆ ಶಿವತತ್ವ ಸಾಧ್ಯವಾಯಿತು (ಘನವ. ೨೭-೨೨). 


[ಹರವರ್ಲಿ (- ಪರವರಿ) 4 ಕೊಳ್‌] 


ಹರವರಿಸು "ಪರವರಿಸು' ನೋ. 
'ಹರವಸ 
ಹರವಸಂಬಡು (ಕ್ರಿ). ಮೈಮರೆ; ಮೂರ್ಛೆಹೋಗು: ಪರಿಮಳಕೆ ಬಂದು ಮುಸಂಆೌದ 


“ಪರವಸ' ನೋ. 


ನೊಣಂಗಳು ಕೂಡೆ ಹರವಸಂಬಟ್ಟು ಚರಿಯಿಸಲು ನೆರೆಯದೆ ಸೊಕ್ಕಿ ಮರುಳಾದುವು 
(ಹಚಕಾ. ಪರಿ. ೪-೫೫). [ಹರವಸ («ಆ ಪರವಸ) + ಪಡು] 


ಹರವಸಂಬೊಗು (ಕ್ರಿ). ಎ ಹರವಸಂಬಡು: ಮೈಜೋಗೇಲ್‌ದಂತೆ ಸುಖದಾವೇಶ 


ಬಂದಂತೆ ಹರವಸಂಬೊಕ್ಕಿರ್ದನು (ಸೋಮಚ. ೪-೧೦). 
(ಹರವಸ (ಆ ಪರವಸ) *- ಪೊಗು] 


ಹರವಸಂಬೋಗು, ಹರವಸವೋಗು (ಕ್ರಿ). ಎ ಹರವಸಂಬಡು : ವ್ಯಸನಾರ್ಥಮಾಗಿ 


ಎಟನ ಬೆಂಬಿಡದೆ ಬಂದೆನೆಲೆಯೆಂದು ಹರುಷಂಗೆಟ್ಟು ಹರವಸಂಬೋಗಿ ಮತ್ತೆ 
ಮೆಲ್ಲನೆಳ್ಪತ್ತು ಸಂತಾಪಿಸುತ್ತೆ (ಹಮ್ಮಾರ. ೬-೩೦ ವ); ಬಿರಹದ ಬೆಂಕೆಯಿಂ ಬೆಂದು 
ಕಡುಹರವಸಂ ಬೋದರಮರಿಯರ್‌ ನಡೆವಲ್ಲಿ ನಿಂತಲ್ಲಿ ತತ್‌ಕ್ಷಣದೊಳು (ಚಿಬಪು. 
೧೯-೪೩). ಹರವಸಮೋಗು: ಕುವರನ ಚೆಲ್ಟಿಕೆಯ ಒಸೆದೀಕ್ಷಿಸುತ ಹೊಸಜೌವನೆಯರು 
ಹ [ಪಾಠಾಂ. ಪ1ರವಸವೋದರು (ಕುರಾಸಾಂ. ೩೧-೧೨). 

(ಹರವಸ (« ಪರವಸ) 4 ಪೋಗು, (ಆ ಪೋ) 


ಹರವಸಗೊಳಿಸು (ಕ್ರಿ). ಪರವಶಗೊಳಿಸು; ಮೋಹಗೊಳಿಸು: ಕಾಣಿರೆ 


ನೀವೆನ್ನಿನಿಯನನು . . . ಮೆಯ್ಸಿರಿಯೊಳಾನಂದದ ಸೆರೆಯನಲುಗಿ ಮಿಗೆ ಹರವಸಗೊಳಿಸುವ 
ಹರಿಯನೀಯೆಡೆಯ (ಗೀಶಗೋ. ೧೮-೨). 
[ಹರವಸ («ಎ ಪರವಸ) *- ಕೊಳ್ಳ್‌ *- - ಇಸ್ತು] 


(ಹರವಸತೆ "ಪರವಸತೆ' ನೋ. 
ಹರವಸದಿಳಿ (ಕ್ರಿ). ಮೂರ್ಛೆತಿಳಿ; ಎಚ್ಚರಗೊಳ್ಳು: ಮತ್ತಗಜಾನನ ಹರವಸ 


ದಿಳಿದೆಚ್ಚತ್ತು ಪೆರ್ಗದೆಯ ತೆಕ್ಕೊಂಡು . . . ಅಪ್ಪಳಿಸುತಿಕ್ಕಿದನು (ಮೋಹತ. ೩೮-೬೧). 
[ಹರವಸ (ಆ ಪರವಸ) + ತಿಳಿ) 


ಹರವಸವೋಗು "ಹರವಸಂಬೋಗು' ನೋ. 


ಹರವಿ ೮೮೩೨ ಹರಳುಪ್ಪು 


ಹರವಿ "ಪರವಿ' ನೋ. ಸಾಸಿರದ ಹರಳಿಗನು ಹರಿ (ಸಿದ್ದರಾ. ೪-೬೨); ಮನೆಯೊಳ್‌ ಕಾಲ್‌ ನಲೆಗೊಂಡು 
ಹರವಿಗೂಳು (ನಾ). ಒಂದು ಬಗೆಯ ತೆರಿಗೆ: ಅನುಪು ಕೊಡವೀಸ ಹಂದರಹಣ ನಿಂದಿಯನೀ ಜೋಕಾಅ್‌ಯಂತಿರ್ಕೆ ಸೊಂಬನೊಳೊಲ್ಲಾಡುವಳೊಲ್ಲಳಾ ಹರಳಿಗಂ 
ಹರವಿಗೂಳು ಮೇಟುಕೊಳಗ . . . ಸರ್ವಬಾಧೆ ಪರಿಹಾರಕ್ಕೆ ಗದ್ಕಾಣ ಗ ೧೧ ವರಹ ಕದ್ದೊಯ್ವನೇನಿರ್ದೊಡಂ . . . ಆವಾವ ಮುಹೂರ್ತದೊಳ್‌ ಪಡೆದನೀ ಪಾಲಾದ 


ಅಂತು ಗದ್ಮಾಣ ಗ ೪೭॥ ೧ ಅಕ್ಷರದಲು ನಾಲ್ವತ್ತೇಳು ಆರುಹಣ (ಮೈಆರಿ. ೧೯೩೪, |. ಮೂಳಂಗಳಂ ? (ಸೂಕ್ತಿಸು. ೮-೪೫೭): ಬಗೆಬಗೆಯಿಂ ತನುತನುವನೊಂದುಗೂಡಿ ನೆರೆವ 
೨೭-೨೧; 1430). (ಹರವಿ (£ ಪರವಿ) 4 ಕೂಳ್ಳು (ಆ ಕೂಟ್‌,)] 5! ಚಾಣ್ಮೆಯ ಹೆಣಹ3ರಳಿಗರ ಭೋಗಮೆ ಭೋಗಮಲ್ರೆ ! (ರಾಮಕೃ. ೬೦-೨೯). ಅರಳಿಗೆ: 
ಹರವು "ಪರಪ್ರು' ನೋ. ಆತ್ತೆ ಮಲಂಗಿದಳೀ ಮನೆಯತ್ತಲ್‌ ಸುಳಿವವನುವೊರ್ವನಿಲ್ಲಮೆನುತ್ತುಂ ಮತ್ತೇಂ 
ಹರವು "ಪರಪ್ಪು' ನೋ. ಕನಲ್ವವೊಲೊರ್ವಳ್‌ ಚಿತ್ತಂಬುಗಿಪರಳಿಗಂಗೆ ಮಿಗೆ ಸೂಚಿಸಿದಳ್‌ (ಉದ್ಭಟ. ೧೦-೧೧೦. 
ಹರಸಖ (ನಾ). ಎ ಹರಪ್ರಿಯ: ಹರಸಖನಲ್ಲಿ ಪುಷ್ಪಕಮನಿಬ್ಮುಳಿಗೊಂಡು . . . ಡಿ ಪರಳಿಗ: ""ಸಿತಗಂ, ಜೋಡಂ, ಪರಳಿಗಂ, ಪಾಣ್ಪಂ - ಈ ೪ ಜಾರಂಗೆ ಹೆಸರ್‌'' 
ಅಜೇಯನಾಗಿರೆ ಬಹುಯತ್ನಗೌರವದಿನಾಂ ಪೊಣರ್ದಿಕ್ಕಿದ ರಾವಣಂ ವಚೋಧರ (ಕಶಸಾ. ೬೨-೩೮೭); ""ಚೋಡಂ ಪರಳಿಗನು ಪಾಣ್ಪ ಸಿತಗಂ ಜಾರಂ'' `ಕವಿಕಂ. ೧೬೧. 


ಶಿಶುಪಾಲನೆಂಬಸುರನಾದುದನಾಂ ತಿಳಿದೆಂ ನಿರಾಕುಳಂ (ಜಗವ. ೧-೭೧). [10.1 10 (ಹರಳ್ಕ್‌ 4 - ಇಗ. ಈ "ಪರಳಿಗ' ಎಂಬುದೇ ಮೂಲರೂಪವಿರಬಹುದು] 
ಹರಸಮಯಿ (ನಾ). ಶೈವಮತಕ್ಕೆ ಸೇರಿದವನು: ಗುರುವಹಂ ಗಡ ಚೋಳರಾಯನ | |ಹರಳಿಗಿತ್ತಿ (ನಾ). ಎ ಹಾದರಗಿತ್ತಿ; ಜಾರೆ: ಕುಲ್‌ತ ತಾಣದೊಳು ತವಕದೆ ಚಡ 
ಹರಸಮಯಿ ಗಡ ಈತನಂ ಧಿಕ್ಕರಿಸಿ ಸುಮ್ಮನೆ ಹೊಅವಡಿಸುವುದು ಧರ್ಮವಲ್ಲವಿದು | ರೊಳ್ಳೆರೆವ ಹರಳೆ ಳಿತಗಿತ್ತಿಯರು ಮದನನ ಹೇರಿಗಿತ್ತಿಯರು ಕಾಣಿಸಿದರಿಕ್ಕಟೆಯೊಳು 
(ಬಸಪು. ೫೦-೨೨). (ಸಂ. ಹರಸಮಯಿನ್‌] (ಸೌಂದಪು ೧೭-೪೬). (ಹರಳಿಗ *- ಇತ್ತಿ) 
ಹರಸಾಲು (ನಾ). ಪ್ರತಿಯೊಂದು ವರ್ಷ; ವರ್ಷಂಪ್ರತಿ: ಹರಸಾಲು ತಾಜಾಸನ್ನದು | |ಹರಳಿವಟ್ಟ (ನಾ). ಒಂದು ಬಗೆಯ ತೆರಿಗೆ: ಬೇಡಿಗೆ ಭತ್ತವರೀ ಹರಳಿವಟ್ಟ ಸರಧಿ 
ಉಜುರುಯಿಡದೆ ಸದರಿಪ್ರಕಾರಾ . . . ನಡೆಸಿಕೊಂಡು ಬರುವದು (ಎಕ. ೪1 ಕೊಪ್ಪ. | 15| ಮುಂತಾದ ಸಮಸ್ತ ಕಾಣಿಕೆಗಳು ಸಹಾ ನೀವೇ ಆಗುಮಾಡಿ ಅನುಭವಿಸಿಕೊಗಡು 
೪೮-೪೮; 1811); ಹರಸಾಲು ತಾಜಾ ಸಂನ್ನದು ಉಜೂರ್ರುಯಿಡದೆ . . . ನಡಶಿಕೊಂಡು (ಎಕ. ೩೪, ಅರಕ. ೧೦೬-೧೩೦; 1665). (ಹರಳಿ 3 ವಟ್ಟ) 
ಬರ್ರುವದು (ಮೈಆರಿ. ೧೯೪೨. ೩೯-೨೦: 1813).  [€ ಹಿಂ.ಹರ್‌ಸಾಲ್‌। ಹರಳಿಸು (ಕ್ರಿ). ಹಾದರಮಾಡು; ವೈ: ಭಿಚಾರವನ್ನು ನಣೆಸು: ಬಿತ್ತರದಿ ಹರಳೆ 
ಹರಸು "ಪರಸು' ನೋ. | ಹರಳಿಸಿ ಹರಿದುಬರಲು (ಪ್ರಧುಪ. ೪-೧೩೮); ಹೊತ್ತಗೆಯ ಕೆದಆ್‌ ರತಿಸುವಣ 
ಹರಹ (ನಾ). (7): ಸಯಿಗಲನಿಕ್ಕಿ ಹರಹದಲಿ ೫ ನಾಗ ೩x೩೬ ಸೇನಬೋವ ಚಾತುರ್ಯದಿಂ ಮುತ್ತು ತಾಯೆಂದು ಹರಳಿಸುವರತಿ ಬೂದಿಯೊಳು ವಿತ್ತ ಜಗುಳ್ದುವು 
(ಎಕ. X॥ (5), ಚಿಕ್ಕನಾ. ೬೫-೧೨: 1331). (9) 20| ಎಂದು ವರಸಿ ಗಂಡನ ಮಲಸುವರು ಮಗನನೆರ್ದೆಯೊಳಟ್ಟು ತತ್ತತ್ಮೆಯೆಂದು ಕುಣಿಸುತ್ತನ್ನ 
ಹರಹಸನ (ನಾ). ಶಿವನ ನಗೆ : ಸ್ಫುಂತೋದ್ಯತ್ತಾರತಾರಾಚಳಹರಹಸನಾದಭ್ರಶುಬ್ರಾಬ್ರ ಪುರುಷರೊಳು ಚಿತ್ತಜನಸುಖವೆಸಗಿ ಪತಿಯ ನಾಂಚಿಸುವರು (ಪ್ರಭುವು ೩-೧.ಇ). 
. ಗೌರದ್ಕುತಿವಿಶದಯಶ:ಃಕಾಂತನೀ ಶಾಂತಿವರ್ಮಂ (ಪುಷ್ಪಪು. ೧-೮೧). . [೫0.1 [ಹರಳ್ಳು (ಆ ಹರಳ್ಳ್‌) 3 - ಇಸು) 


ಹರಹಾಸ (ನಾ) ಇ ಹರಹಸನ: ಹರಹಾಸಕ್ಕೊಂದೆರಮ್‌ ದಿಕ್ಕರಿರದನಕೆರಯ್ಮಾಲು | [ಹರಳು 'ಪರಲ್‌' ನೋ. 
. ಶೈಲಾಸಧಾತ್ರೀಧರಕೆಂಟೊಂಬತ್ತು ಮೇಲಾಗಿರೆ ಪಸರಿಸಿದಂ ಕೀರ್ತಿಯಂ ನಾಗ | |ಹರಳ್ಳು "ಹರಳ್ಳ್‌' ನೋ. 
ವರ್ಮಂ (ಛಂದೋಂಬು. ೧-೨೩); ಹರಹಾಸಾವಯವಂಗಳಂತಿರಲನಂತಾನಂತ |25| ಹರಳುಂಗುರ "ಪರಲುಂಗುರ' ನೋ. 
ಭೋಗಂಗಳಂತಿರೆ ಪೂರ್ಣೇಂದುಕಲಾಳಿಯಂತಿರೆ ಸಿತಾಬ್ದಾನೀಕಮೊಪ್ಪಲ್‌ | |ಹರಳುಕಲ್ಲು "ಪರಳ್ಗಲ್ಲು' ನೋ. 
ಶಿಖಾಂತರದೊಳ್‌ ನಿರ್ಮಲದಿವ್ಯಮಾಕ್ತಿಕಶಿಲಾಲಿಂಗಂ ಚತುರ್ವಕ್ವಸುಂದರಮಲ್ಲಿರ್ದುದು | |ಹರಳುಗಟ್ಟಿಸು (ಕ್ರಿ). ದ್ರವವಸ್ತುವನ್ನು ಒಣಗಿಸಿ ಹಳುಕು ಹಳುಕಾಗುವಂತೆ 


(ಕಾದಂಪೂ. ೬೫೭). (ಸಂ. ಮಾಡು,- ಹರಳುಹರಳಾಗಿ ಮಾಡು: ಈ ಜೋನಿಯನ್ನು ಹರಳುಗಟ್ಟಿಸುವುದು 
ಹರಹಾಸದ್ಯುತಿ (ನಾ). ಶಿವನ ನಗೆಯ ಕಾಂತಿ: ಹರಹಾಸದ್ಕುತಿ ಮೂರ್ತಿಗೊಂಡುದೊ (Crystallize) ಮುಂದಿನ ಕೆಲಸ (ಬಾಲಪ್ರ. 1, ೬೫೨). 
ಎಿರಿಂಚಖ್ಕಾಶಿ ಲೋಕಂಗಳೊಳ್‌ ಪರಿದಾಯಾಸದೆ ನಿಂದುದೋ . . . ಎಂಬಂತಿರೆ |30 [ಹರಳು, (« ಪರಲ್‌) 4 ಕಟ್ಟು 4 - ಇಸು) 
ದಿವ್ಮಸುಂದರಿ ಮನಕ್ಕಾನಂದಮಂ ಮಾಡಿದಳ್‌ (ಕಾದಂಪೂ. ೬೬೩); ಹರಹಾಸದ್ಕುತಿಯಂ | |ಹರಳುಗಲ್ಲು "ಪರಳ್ಗಲ್ಲು' ನೋ. ` ಸ 
ನಿರಾಕರಿಸಿ ಗಂಗಾಸಿಂಧುಕಲ್ಲೋಲಶೀಕರಮಂ ನಿಂದಿಸಿ . . . ಬೆಳಪ್ಪುದುಜ್ವಳಯಶಂ | |ಹರಳುಗಿಡ (ನಾ). ಔಡಲಗಿಡ: '"ವ್ಯಾಘ್ರಪುಚ್ಛ, ಗಂಧರ್ವಹಸ್ತಕಃ, ಏರಂಡ:; 
ಶ್ರೀಗಂಡಮಾರ್ತಂಡನಾ (ಕಾವ್ಕಾವ. ೮೬೩). [ಸಂ.) . . -ವೃಡಂಬಕಃ- ೧೧ ಹರಳುಗಿಡದ ಹೆಸರುಗಳು'' (1ದ್ದಾಂತಿ. ೧೦೮). 
ಹರಹು “ಪರಪ್ಪು' ನೋ. (ಹರಳು, (ಆ ಪರಲ್‌) 4 ಗಿಡ (ಇ ಗಿಡು)] 
ಹರಹ್ಮು "ಪರಪ್ಪು' ನೋ. 35 | ಹರಳುಗುಣಿಮಣೆ (ನಾ). ಬೀಜ ಅಥವಾ ಕವಡೆಗಳನ್ನು ಹಾಕಿ ಆಡುವುದಕ್ಕಾಗಿ 
ಹರಹುಗೆಡು "ಪರ್ವುಗೆಡು' ನೋ. ಮಾಡಿರುವ ಹದಿನಾಲ್ಕು ಗುಣಿಗಳಿರುವ ಮಣಿ; ಗೊಟ್ಟುಗುಣಿಮಣೆ : (8). 
ಹರಹುವಲೆ (ನಾ). ಹರಡಿಕೊಳ್ಳುವ ಒಂದು ಬಗೆಯ ಬಲೆ : ಎರಳೆವಲೆ ಹಂದಿವಲೆ [ಹರಳು (ಆ ಪರಲ್‌) 4 ಗುಣಿ, (£ ಕುಬ್ಸ್‌) 4 ಮಣೆ] 
ಹೊಯ್ತಲೆ ಹರಹುವಲೆಗಳೆಳೆವಲೆ ಹುಡಿಕೆವಲೆ . . . ಚಿತ್ತರದ ನೇಣ್ವಲೆ ಮೊಕರವಲೆ | |ಹರಳುಟೆಕ್ಕೆ (ನಾ). ರತ್ನದಂತೆ ಕಾಣುವ ಖೋಟಾಹರಳು; ಕೃತಕಮಣಿ: 
ಬೇಡರ ಸಿರದೊಳೊಪ್ಪಿದುದು (ಸಾಳೃಭಾ. ೫-೧೯). (ಹರಹು, (< ಪರಪ್ಪು) 4 ಬಲೆ] ಚಿಂತಾಮಣಿಗೆ ಕೈದುಡುಕಿ ಹರಳುಟೆ(ಪಾಠಾಂ. ತೆ]ಕ್ಕೆಯಿದೆಂಬ ಪಾಪಿಗೆ ಪರಮಗುರು 
ಹರಳ್‌, "ಪರಲ್‌' ನೋ. [0 | ನಾನಾದೆನೈೆ (ಕುವ್ಕಾಭೀ, ಓರಿಇ. ೩-೬೯). ಹರಳು, (ಆ ಪರಲ್‌) + ಚೆಕ್ಕೆ (ಎ ಟಿಕ್ಕೆ )! 
ಹರಳ್ಸ್‌, ಹರಳ್ಳು (ನಾ). ಜಾರತ್ವ; ವ್ಯಭಿಚಾರ: "ಹರಳಿಗ' ಪರಾ. ಹರಳ್ಳು: | | ಹರಳುದುಂಬು (ಕ್ರಿ). ರತ್ನ ವನ್ನು ಕುಂದಣಿಸು; ಹರಳನ್ನು ಕೆಚ್ಚು, - - ಮೆಟ್ಟು: 
"ಹರಳಿಸು' ಪರಾ. (ದೇ. ೫. ಇದಕ್ಕೆ 'ಪರಳ್‌' ಎಂಬುದೇ ಮೂಲರೂಪವಿರಬಹುದು] | ಚೆಲುವೆಗೆ ತಕ್ಕ ಸಿಂಗರವ ನಿರ್ಮಿಸಿ . . . ದಾದಿಯರು ಉಲುಹಿಂಗೆ ಹರಳುದುಂಬಿದ: 
ಹರಳ (ನಾ). ವಿಟ; ಜಾರ: ಶೀಘ್ರದೊಳಾಗ ನಸುತೀರದಿಹ ಕೂಟ ಬೇಟ ನೋಟದಿ ರತ್ನಮಯ ಹೊನ್ನ ನಿಲವುಗನ್ನಡಿಯ ತೋಟ್‌ದರು (ಮೋಹತ. ೨೩-೫೩) 
ರತಿಸಿ ಹರಳರೈದಿದರಿತ್ತಲು (ಪ್ರಭುಪು ೪-೧೧೯). "ಹರಳೆ,' ಪರಾ. (ಹರಳ್ಕ್‌ *-- ಅ) (ಹರಳು, (< ಪರಲ್‌) 4 ತುಂಬು) 


ಹರಳಿಗ, ಅರಳಿಗೃ, ಪರಳಿಗ (ನಾ). ಎ ಹರಳ: GS ಜಾರಂ '' (ಶಮದ. | 45 | ಹರಳುಪ್ಪು (ನಾ). ಹಳುಕುಹಳುಕಾಗಿರುವ ಉಪ್ಪು: ಅಂಗಡಿಗೆ ಹೋಗಿ :.೦ದು 
ಪರಿ. ೨); ಅರೆವೆಣ್ಣನೀಶಪುಶ್ರೀವರಂ ಬ್ರಹ್ಮನಾಸುರದ ಜಾರಂ ಶಕ್ರ ಸತಿಯರೀರೆಂಟು | | ಕೆ. ಜಿ. ಹರಳುಪ್ಪು ತೆಗದುಕೊಂಡು ಬಾ (ರೂಢಿ). [ಹರಳು, (< ಪರಲ್‌) + ಉಪ್ಪು) 


ಹರಳುವೀರೆ 


ಹರಳುವೀರೆ (ನಾ). ಒಂದು ಬಗೆಯ ಸಸ್ಮ: 
(ಓಷಧಿ. ೧೦೦). (7) 

ಹರಳುಹೊನ್ನೆ (ನಾ). ಒಂದು ಬಗೆಯ ಮರ: ಕಲ್‌ಹೊನ್ನೆ, ಕಿರಿಹೊನ್ನೆ, ಕಲ್‌ಪೊನ್ನೆ, 
ಹರಳುಹೊನ್ನೆ, ಬೊಬ್ಬಿ, ಇರೈ (ಮೈಔಿಗಿ ೧೬-೨೮೬). - 

(ಹರಳು (ಆ ಪರಲ್‌) 4 ಹೊನ್ನೆ (ಆ ಪೊನ್ನೆ)] 5 

ಹರಳೆ, (ನಾ). ಹಾದರಗಿತ್ತಿ; ಜಾರೆ: ಒರ್ವ ಸತಿ ನಿಂದು ನೋಡುತಿರೆ ಬಿತ್ತರದಿ ಹರಳೆ 
ಹರಳಿಸಿ ಹರಿದು ಬರಲು (ಪ್ರಭುಪು ೪-೧೩೮). [ಹರಳ + -ಎ] 

ಹರಳ್ಳೆ “ಹರಣೆ' ನೋ. 

ಹರಳೆಣ್ಣೆ (ನಾ). ಹರಳುಬೀಜದಿಂದ ತೆಗೆದ ಎಣ್ಣೆ; ಔಡಲೆಣ್ಣೆ : ಹರಳೆಂಣೆ ಪ೧೨ 
ಭಂಡಿಕಾಜರ ಜೀವಿತಕ್ಕೆ ವರಹ ಗ ೧ (ಎಕ. ೩೪, ಬೇಲೂರು. ೭೦-೪೫: 1484): ಹನ್ನೊಂದನೆಯ |10 
ದಿನ ಬೆಚ್ಚಗಿರುವ ಹರಳೆಣ್ಣೆಯನ್ನು ಬಾಣಂತಿಯ ಮೈಗೆ ಒತ್ತಿ . . . ಸ್ನಾನಮಾಡಿಸುವುದು | | 
ಒಳ್ಳೆಯದು (ಗೃಹಎ. ೧೦೩): ನಾಲ್ಕು ಹನಿ ಜೇನಿಗೆ ಎರಡುಹನಿ ಹರಳೆಣ್ಣೆಯನ್ನು ಸೇರಿಸಿ | | 
ಎರಡು ಮೂರು ಸಲ ನೆಕ್ಕಿಸುವುದು (ಮನೆಮ. ೪). (ಹರಳು (ಆ ಪರಲ್‌) + ಎಣ್ಣೆ] 

ಹರಳೊತ್ತು "ಪರಲೊತ್ತು' ನೋ. 

ಹರಳೋಲೆ "ಪರಳೋಲೆ' ನೋ. 

ಹೆರಳ್ಳು (ಕ್ರಿ). ದೃಷ್ಟಿಗೆ ತಡೆಯುಂಟುಮಾಡು: ""ಹರಳ್ಚು - ನೇತ್ರನಿರೋಧಕರಣೇ 
(ದೃಷ್ಟಿಗೆ ಅಡ್ಡಿಮಾಡು)'' (ಶಮಧಾ). [ಹರಳ್‌ 3- - ಚು] 


""ಪುಟಬೀಜಂ -ಹರಳುವೀರೆ'' 


೮೮೩೩ 


ಹರಿ 

4 
ಚರಿತ್ರೆಯನ್ನು ಹೇಳಲು ಸಾಧ್ಯವಿಲ್ಲ (ದೌಲತ್‌. ೧೨೧): ಮಂಗಳೆ . . . ಮೈಸೂರಿಗೆ 
ಓಡಿಹೋಗಿ ಕಾಯಿಲೆ ಬಿದ್ದಿದ್ದ ನಟರಾಜನನ್ನು 'ಮಡಗಿ'ಕೊಂಡ 'ಹರಾಮಿ' 


(ಸರ್ವಮಂ. ೩೩೧). (೯ ಹಿಂ. ಮರಾ. ಹರಾಮಾ। 


ಹರಾಮು, ಹರಾಂ, ಹರಾಮ (ನಾ). ೧. ಅಧರ್ಮ; ಅನ್ಕಾಯ; ಅನೀತಿ: (8). 


೨. ದುಷ್ಟತನ: (8). ೩. ನಿಷಿದ್ಧವಾದುದು: (8. ಹರಾಂ: ೧. ಖಾವಂದ್‌, ಎಲ್ಲಾ 
ಹರಾಂ ಆಗಿ ಹೋಯಿತು. ಈ ಹುಡುಗರ ಬುದ್ಧಿ ಕೆಟ್ಟುಹೋಯಿತು (ಮಲ್ಲಿ. ೨೮೬). 
೪. ದುಷ್ಪವ್ಯಕ್ತಿ; ದುರಾಚಾರಿ: ನಿನ್ನಂಥ ಕಾಮಾಂಧನಾದ ಹರಾಂ ನಂಬಿದರೆ 
ತಾನೇ ಆ ದೇವರಿಗಾಗುವ ಲಾಭವೇನು? (ದೌಲತ್‌. ೯೬). ಹರಾಮ: ೧. ""ಹರಾಮದ 
ರೊಕ್ಕ'' (ಲಂಚದ ಹಣ) ಹರಾಮಕ್ಕೆ ಹೋಯಿತು (ನಾಪೋಲೀ. ೧೧೬). ೫. ದ್ರೋಹಿ: 
ಉತ್ತಯೆಂಬ ಕೊಡಗ ಕಾರೆಕಾರ ಉಪ್ಪಿಗೆ ಹರಾಮನಾಗಿ ಕೋಟಂಗಡಿ ಅರಸಿನ ಬಳಿಗೆ 
ವೋಡಿಹೋಗಿ (ರಾಜೇಂದ್ರ, ೪). [€- ಅರ. ಹಿಂ. ಮರಾ. ಹರಾಮ್‌] 


ಹರಾರಿ (ನಾ). ಶಿವನ ವೈರಿ; ಮನ್ಮಥ; ಕಾಮ: ರಣಮಹಾಮಾರಿಯ ಮುಂದೆ 


ಬೊಬ್ಬಆೌದು ತೋರಿದುಕೋಣನ ತಲೆಗಡಿವಂತೆ ಹರಾರಿ ಖಂಡಿಸಿದ ಖಂಡೆಯದೆ 


(ಮೋಹತ. ೧೨-೭೭). (೫೦. 


15 | ಹರಾವರಿ "ಪರವರಿ' ನೋ. 
ಹರಾಸೆ (ನಾ). ಶಿವನ ದಿಕ್ಕು; ಈಶಾನ್ಯ : ಹರಾಸೆಯೊಳಿರ್ಪ ಕಂಭಮಿರ್ವೆರಲನಿತರ್ಕೆ 


ಮತ್ತೆ ಕಿಜೌದಪ್ಪುದು (ಲೋಕೋಪ. ೩-೨೮). [ಆ ಸಂ. ಹರಾಶಾ। 


| 
ಹರಳ್ಪಕ್ಕಿ (ನಾ). ಒಂದು ಬಗೆಯ ಪಕ್ಷಿ: ಹರಳ್ಳೆಕ್ಕಿ ಗೀಜಗ ನೀರೊಳು ಹ ಹರಿ "ಪಲೌ' ನೋ. 
ತೆರಳ್ವೆ ಹಾಲ್ವಕ್ಕಿ ಮಯೂರ . . . ತರುಗಿಡುವಳ್ಳಿಯೊಳೆಸೆಯೆ (ಅಬ್ಬಲೂ. ೩-೨೫). | ಹರ್ಮಿ "ಪರ್ಮಿ' ನೋ. 
[ಹರಳ್ಕ್‌ * ಪಕ್ಕಿ! |” ಷರ್ಮಿ "ಪರ್ಮಿ' ನೋ. 
ಹರಾಂ "ಹರಾಮು' ನೋ. | (ಹರಿ 


ಹರಾಜ್‌ "ಹರಾಜು' ನೋ. 
ಹರಾಜು, ಹರಾಜ್‌ (ನಾ). ಸರಕನ್ನು ಸಾರ್ವಜನಿಕವಾಗಿ ಮಾರಾಟಕ್ಕಿಟ್ಟು 
ಎಲ್ಲರಿಗಿಂತ ಹೆಚ್ಚಿನ ಬೆಲೆ ನೀಡಿದವರಿಗೆ ಮಾರುವ ಕ್ರಮ; ಲಿಲಾವು: 
ಹರಾಜಿಗಾಗಿ ಗೊತ್ತುಮಾಡಲ್ಪಟ್ಟ ದಿವಸ ಸ್ವತ್ತನ್ನು . . . ಬಹಿರಂಗವಾದ ಹರಾಜು |25| 
ಮೂಲಕ ಛಡಸವಾಲುದಾರನಿಗೆ ವಿಕ್ರಯಿಸತಕ್ಕದ್ದು (ಗ್ರಾಮಾಕ. ೩೮); ಅವನ ದೊಡ್ಡ 
ಮನೆಯು ಹರಾಜಿಗೆ ಬಂತು (ಪಂಚಾಮೃ. ೨೯). ಹರಾಜ್‌: ಪಾವತಿ ಮಾಡತಕ್ಕ 
ವಿಷಯದಲ್ಲಿಯೂ ಮತ್ತು ಹರಾಜ್‌ ಮಾಡತಕ್ಕ ವಿಷಯದಲ್ಲಿಯೂ ಗ್ರಾಮಮುನಸಿಫನ 
ಹುಕುಂ ಮೇರೆಗೆ ನಡೆಯುವುದು (ಗ್ರಾಮಾಕ. ೧೯). 
ಹರಾಜು ಮಾಡು ವ ಲಿಲಾವಿನಿಂದ ಮಾರು: ನಾಲ್ಕೆದರಷ್ಟು ಮೊತ್ತಕ್ಕೆ ಅವನ್ನು |30 
ಹರಾಜು ಮಾಡಿ ಮಹಮ್ಮದನು ಆ ಹಣವನ್ನು ಭಿಕ್ಷುಕನ ಕೈಯಲ್ಲಿಟ್ಟು (ಪೈಮಹ. ೧೨೨). 
ಹರಾಜುಹಾಕು ಎ. ಹರಾಜುಮಾಡು: ಅವನಿಗೆ ಇಷ್ಟಬಂದಂತೆ ಜಮಾನುದಾರಿಯನ್ನು 
ಹರಾಜುಹಾಕಿ ತೆಗೆದುಕೊಳ್ಳುವುದು ಹೆಚ್ಚಾಗಿದ್ದಿತು (ದೇವೀಚೌ. ೭೧). 
[ ಅರ. ಮರಾ. ಹರಾಸ್‌] 
ಹರಾತ್ಮಜ (ನಾ). ೧. ಶಿವನ ಮಗ. ೨. ಷಣ್ಮುಖ; ಸ್ಕಂದ: ಆ ಹರಾತ್ಮಜ |35 
ಹಸುಳೆತನದ ವ್ಯೂಹದಲಿ ತಾರಕನನಿಕ್ಕನೆ (ಕುವ್ಮಾಳ. ೧೫-೧೯). ೩. ಗಣಪತಿ. ([ಸಂ.1 
ಹರಾದ್ರಿ (ನಾ). ಶಿವನ, ವಾಸಸ್ಥಾನವಾದ ಬೆಟ್ಟ; ಕೈಲಾಸಪರ್ವತ: ಕರುಣಿಸು 
ದೈವಮೆ ಪಾಲಿಸು ಹರಾದ್ರಿ ರಕ್ಷಿಸೆಲೆ ಧಾತ್ರಿ (ಕಾದಂಪೂ ೯೨೫); ಹರಾದ್ರಿಯಂ ಹರಂಬೆರಸು 
ಭುಜಂಗಳಿಂ ನೆಗಪಿ ಶಕ್ರನುಮಂ ಸೆಜ್‌ಗೆಯ್ದಜೇಯನಾಗಿರೆ . .. ರಾವಣಂ (ಜಗವ. ೧-೭೧). 
[ಸಂ.1 40 


ಹರಾಮ "ಹರಾಮು' ನೋ. 

ಹರಾಮಖೋರ (ನಾ). ದ್ರೋಹಿ; ವಿಶ್ವಾಸಘಾತಕ: ಹರಾಮಖೋರ "“ಕುಂಪಿನಿ' 
ಜನರು ಸುಲ್ತಾನರನ್ನು ಮೋಸದಿಂದ ಕೊಂದ ಕಥೆ ಮೊದಲಾದುವನ್ನೆಲ್ಲ ರಸವತ್ತಾಗಿ 
ಬಣ್ಣಿಸಿದ (ಒಡ್ಡಿಉ. ೨೪). [4-- ಪಾರ.ಹರಾಮ್‌ಖುರ್‌; ಹಿಂ. ಮರಾ. ಹರಾಮ್‌. ಖೋಲ್‌] 

ಹರಾಮಿ (ನಾ). ೧. ಉಪಕಾರಗೇಡಿ; ದ್ರೋಹಿ. ೨. ಕೀಳುನಡತೆಯ ಹೆಣ್ಣು; | 5 
ನೀತಿಗೆಟ್ಟ ಹೆಂಗಸು: ಈ ಫಾತಿಮಾಬೇಗಂ ಹರಾಮಿಯಾಗಿದ್ದಾಳೆ. ಅವಳ ಅಸಹ್ಮವಾದ 


| (ನಾ). ೧. ಹಸಿರುಬಣ್ಣ. ೨. ಹಳದಿ ಬಣ್ಣ. ೩. ಕಂದುಬಣ್ಣ; 
ಕಪಿಲವರ್ಣ: ""ಪಿಂಗಂ ಕಪಿಳಂ ಬಬ್ರು ಪಿಶಂಗಂ ಹರಿ ಪಿಂಗಳಂ ಕಡಾರಂ ಕಪಿಶಂ'' 
(ವಸ್ತುಕೋ. ೧೦೯-೬೫). ೪. ಬಿಳಿದು; ಶುಭ್ರವಾದುದು. ೫. ವಿಷ್ಣು: ಇವನಜ ಇವ 
ಹರಿ ಇವ ಸುರಪತಿ ಇವ ಧರಣೀಂದ್ರ (ಬಸವ. ೫೩೭). ೬. ಕೃಷ್ಣ: ಅರಿಗನೊಡೆಯಂ ಹರಿ 

- * ನರಂಗೆ ಸೆಜಪುಗೆಯ್ದನನಂತಂ (ಪಂಪಭಾ. ೪-೪೪); ಸುಪ್ರೀತನಾದೆ ನಾಂ ಶೈಳಪ್ರಭು 
ನಿಮಗೆಂದಗಾಗ್ರದೊಳ್‌ ಹರಿ ನುಡಿದಂ (ಜಗವಿ. ೪-೮); ರಾಯನ ನಾರಿ ಬಂದಳು ಕವಿದು 
ಬಿದ್ದಳು ಹರಿಯ ಚರಣದಲಿ (ಕುವ್ನಾಅ. ೨-೮). ಓ. ಶಿವ; ಈಶ್ವರ. ೮. ಬ್ರಹ್ಮ. 
೯. ಯಮ: ಹರಿತನುಜೆಗರ್ಧಾಂಗವಿತ್ತೆ ಹರಿಯಂ ಪೊತ್ತೆ ಹರಿಯ ಶೂಲದೊಳಟ್ಟೆ 

. . ಕರುಣಿ ಗುರು ಸಂಗಮೇಶ (ಪ್ರೌಢರಾ. ೫-೧). ೧೦. ವಾಯು: ""ಪವನಃ ... ಹರಿಃ 
, ಮಹಾಬಲಃ- ಈ ೨೦ ಗಾಳಿಯ ಪೆಸರ್‌'' (ಹಲಾಯು. ೧೪-೭೬); ಹರಿಯ ಬಾಯ ಹಾಲು 
ಉರಿಯ ಕೈಯ ಬೆಣ್ಣೆ ಗಿರಿಯ ಮೇಲಣ ಶಿಶು ಹರಿದಾಡುತ್ತಿದೆ (ಅವಚಂ. ೫೫-೨೩೮); 
ಹರಿಯ ಗತಿಯನು ಹಳಿವ ಮದದಿಕ್ಕರಿಯ ದಿಕ್ಕರಿಗಳೆವ ಸೂರ್ಯನ ತುರಗವನು 
ಮರುಳಾಡಿ ಬಲು ಮತ್ಸರಿಪ . . . ಮನಕಧಿಕ ವೇಗದಿ ತುರಗ ನೂಕಿದುವು (ಕೌಶಿರಾ. ೩೬- 
೧. ೧೧. ಅಗ್ನಿ; ಬೆಂಕಿ: "ಹರಿಸುತ' ಪರಾ. ೧೨. ಇಂದ್ರ; ದೇವೇಂದ್ರ: ಎರಡೆ 
ಕರದಿಂದವಂ 'ಕೊಳಲರಿದೆಂದನಿತರ್ಕಮನಿತೆ ಭುಜಮಂ ಹರಿ ವಿಸ್ತರಿಸಿದನಣಿಮಾದಿ 
ಗುಣೋತ್ಕರಮುಳ್ಳಮರಂಗೆ ಭುಜವಿಗುರ್ವಣೆ ಪಿರಿದೇ (ಶಾಂತಿಪು. ೧೦-೪೧); ಅಂದಿನ ಹರಿಗೆ 
ಕವಚವನಿತ್ರವೊಲು ಮರುಳಾಗಬೇಡ (ಕುವ್ಮಾಉ. ೧೦-೨೯). ೧೩, ಸೂರ್ಯ; ರವಿ: 
ಹರಿಯಿಲ್ಲದ ಪವನಾಧ್ವಂ ಹರಿಯಿಲ್ಲದ ಲೋಕಪಾಲ ಪರಿಷದ್ವಲಯಂ ಹರಿಯಿಲ್ಲದ 
ಕಾಂತಾರಂ ಹರಿ ನೀನಿಲ್ಲದ ಮದೀಯ ಗೋಕುಲಮಫಲಂ (ಜಗವ. ೩-೯೪); ಪಟ್ಟೆ 
ಸುರೇಂದ್ರಾಶೆಗೆ ರಾಗಮಂದು ಹರಿ ಪದ್ಮಾನಂದಿ. . . ಆಕ್ರಮಿಸಿದಂ ಭೂಚಕ್ರಮಂ ಪಾದದಿಂ 
(ಪುಪ್ಪಪು. ೮-೨೩) ೧೪. ಚಂದ್ರ: ಹರಿತನುಜೆಗರ್ಧಾಂಗವಿತ್ತೆ ಹರಿಯಂ ಪತ್ರೆ... 
ಕರುಣಿ ಗುರು ಸಂಗಮೇಶ (ಪ್ರೌಢರಾ. ೫-೧). ೧೫. ಬೆಳಕಿನ ಕಿರಣ. ೧೬. ನೀರು. 
೧೩. ಚಿನ್ನ; ಹೊನ್ನು. ೧೮. ಕುದುರೆ: ತೆರೆಗಳ ಮಾಲೆಯನವಯವದೆ ದಾಂಟಿ 
ಪರಿದುವು ಹರಿಗಳ್‌ (ಅದಿಪು. ೧೨-೮೧); ಪಿರಿದು ಜವಮುಳ್ಳುದಟ್‌ನೀ ಹರಿ ನಿಮಿಷಕೆ 
ಪಿರಿದುವರಿಗುಂ (ಕಾದಂಪೂ. ೬೨೫). ೧೯. ಸಿಂಹ: ಪೊಕ್ಕಡಿಗಿಡೆ ಸಾರ್ಚಿದ ಮದರದನಿಗೆ 
ಹರಿ ನಿಲ್ಲದೆ ನಿಚ್ಚಟಗಲಿಗೆ ಪೆಸರ ಕಲಿ ನಿಂದಪನೇ (ಶಾಂತಿಪು. ೨-೧೦೮); 


ಹರಿಒಲೆ ಕ 


ಹರಿ ಬಾಳಕನಾದೊಡಂ ಪಡಲ್ವಡಿಸನೆ ಗಂಧಸಿಂಧುರಘಟಾಳಿಯಂ (ಪಂರಾಮಾ. ೪-೪೮). 
೨೦. ಗಿಳಿ. ೨೧. ನವಿಲು. ೨೨. ಪಾರಿವಾಳ; ಪಾರಾವತ. ೨೩. ಕೋತಿ; 
ವಾನರ: ""ಬಲೀಮುಖಃ . . . ಹರಿ; ಕಪಿ; ಕೀಶಃ, ಶಾಖಾಮೃಗಃ, ವಾನರಃ- ಈ ೧೧ 
ಕೋಡಗಂ'' (ಹಲಾಯು. ೩೯-೭೮); ಹರಿಯ ಕಟ್ಟೋ ಹರಿಯ ಬಿಡಿಸೋ ಹರಿಯ 
ಘಸಣಿಯು ಬೇಡ ಮೊರೆಯೋಯೆನಿಸಬೇಕೆಂದ (ಕಾಶಿರಾ. ೧೨-೧೪); ಹರಿಯುಮಂ 
ಪಳವಿಗೆಯ ಹರಿಯುಮಂ ಪಾರ್ಥನ ಲಹರಿಯುಮಂ ಧಾತುಗಿಡಿಸಿ (ಜೈಮಿಭಾ. ೨೫-೪೬). 
೨೪. ಕಪ್ಪೆ; ಮಂಡೂಕ: ಉರಗಾಸ್ಕಾಲಗ್ನಭಗ್ನಪ್ರಚಲಿತಹರಿವೋಲ್‌ . . . ಇರ್ದೆನೀ 
ಮಾಯೆಯ ಮುಖದೆಡೆಯೊಳ್‌ (ರಕ್ಷಾಶ. ೨೬). ೨೫. ಹಾವು; ಸರ್ಪ: ""ಉರಗಂ 
ಭೋಗಿ... ಹರಿಯುಂ ಕುಂಡಲಿ. .. ವಿಷಧರಂ ಸರ್ಪಂ ದ್ವಿಜಿಹ್ವಾಹೃಯಂ'' (ವಸ್ತುಕೋ. " 
೧೯-೭). ೨೬. ಕಡಲು; ಸಮುದ್ರ. ೨೭. ದಿಕ್ಕು; ದಿಶೆ. ೨೮. ಅಂಬು; ಬಾಣ. 
೨೯. ಕೋಶ; ಭಂಡಾರ: ಪುರದೊಳಿಹನೇ ರಾಜ ಪುಸಿಯದು ಪುರದೊಳಿಹ ಹರಿ 
(ಶಂಕದಾ. ೧೧-೨೫). ೩೦. ಬಂಡಿ; ಚಕ್ಕಡಿ. ೩೧. ಕೋಗಿಲೆ. ೩೨. ನಾಭಿ, 
ಕಿಂಪುರುಷ, ಹರಿ, ಇಳಾವೃತ, ರಮ್ಮಕ, ಹಿರಣ್ಮಯ, ಕುರು, ಭದ್ರಾಶ್ವ 
ಮತ್ತು ಕೇತುಮಾಲ ಎಂಬ ಒಂಬತ್ತು ಪ್ರಾಚೀನ ಭೌಗೋಲಿಕವಿಭಾಗಗಳಲ್ಲಿ 
ಒಂದು: "ಹರಿವರ್ಷ' ಪರಾ. ೩೩. [ಛಂದ ] ಲಘು ಅಕ್ಷರದ ಸಂಕೇತ: 
""ಲಘುವೆ ಹರಿ ಗುರುವೆ ಹರರ್‌'' (ಮಂಗರಾ. ೧೦೭-೧೯); ವ್ಯೋಮಂ ಹರಿ ಮುಂದಾ 
ಮಾರಹರಂ ತಾಮಾಗೆ ಸತೀ ನಾಮಂ ತಿಲಕಂ (ಛಂದೋಂಬು. ೨-೭೦). ೩೪. ಆರು ಬಗೆಯ 
ಪ್ರಾಸಗಳಲ್ಲಿ ಒಂದು; ಸಿಂಹಪ್ರಾಸ: ಪ್ರತಿಪಾದದ ಮೊದಲೆರಡು ಸ್ವರಗಳ 
ನಡುವೆ ಒಂದೇ ವಿಧವಾದ ಒಂದು ವ್ಯಂಜನವು ಬರುವುದು: ಹರಿ ಕರಿ ವೃಷಭ 
ತುರಂಗಂ ಶರಭಮಜಂಗಳುಮೆನಿಪ್ಪ ಷಟ್‌ಪ್ರಾಸಕ್ಕುಂ ತರುಣಿ ನಿಜದೀರ್ಫ್ಥಬಿಂದು 
ವಿನಿರದೊತ್ತುಂ ವೃಂಜನಂ ವಿಸರ್ಗದೆ ಬರ್ಕುಂ (ಛಂದೋಂಬು. ೧-೪೬ ಅಡಿಟಿ ೩). ೩೫. 
[ಗಣಿತ] ಎಂಟು ಎಂಬ ಸಂಖ್ಯೆಯ ಸಂಕೇತ: ಏಕತ್ರಿಂಶತ್‌ ಹರಿಶ್ಚೆವ ದ್ವಾತ್ರಿಂಶತ್‌ 
ಮಹಾಹರಿಃ (ವೃವಹಾ. 6). ೩೬. [ಜ್ಯೋತಿ] ಸಿಂಹರಾಶಿ: ಬಿಸಜಾರಿ ಹರಿಯೊಳಿರೆ 
ವೀಕ್ಷಿಸೆ ಕನಕಾದಿಗ್ರಹಂ ಮಹೀನಾಥಂ ಜೋಯಿಸಿಗಂ ವಿತ್ತಾಧೀಶಂ ವಸುಧೇಶಂ ನಾವಿದಂ 
ನರೇಶ್ವರನಕ್ಕುಂ (ಜಾತಃ ೨೦-೫); ಹರಿಗೊಂಬತ್ತುಂ(೯) ಕರ್ಕಿಗೆ ನಿರುತಂ ನೂಲ್‌ರ್ಪತೊಂದು 
(೧೨೧)ಮಿದು ಗುಣಕಾರಂ ಪರಿವಿಡಿದಪ್ಪದ ಕೊಳು ಪನ್ನೆರಡುಂ ರಾಶಿಗಳ ಗುಣಮನೊಳ್ಳಿದ 
ಅಟ್ಟಾ (ಅಟ್ಟಮ. ೧೨-೨೪);""ಇಂದ್ರನೊಳು ವಾಜಿಯೊಳು ಕಾಲನೊಳು ಕಪಿಯೊಳು 
ಮೃಗೇಂದ್ರನೊಳು ಕೃಷ್ಣನೊಳು ಮರುತನೊಳು ಗಿಣಿಯೊಳು ಫಣೀಂದ್ರನೊಳು ತರಣಿಯೊಳು 
ಕಿರಣದೊಳು ಮಂಡೂಕನೊಳು ಕಾಂಚನಚ್ಛವಿಯೊಳು ಚಂದ್ರನೊಳು ಶುಭ್ರದೊಳು 
ಹರಿಶಬ್ದಮಕ್ಕು'' (ಮಂಗರಾ. ೧೪೫-೩೧); ""ಕಮಲಾಕ್ಷಂ ಶಕಟಾಹಿ ಸಿಂಹ. ಶುಕ ಭೇಕಂ ವಾರಿ 
ಪಾರಾವತಂ ಯಮ ಕೋಶಾಂಬುಧಿ ದಿಕ್ಕು ವಾನರ ಬಿಡೌಜಾರ್ಕಂ ಸುವರ್ಣಂ ತುರಂಗಮ 
ಸೋಮಂ ಧವಳಾನಿಲಾಂಶು ಹರಿಶಬ್ದಂ'' (ನಾನಾರ. ೧೧). 
ಹರಿಪೌತ್ರಸತಿಪಿತ ಎ ಕೃಷ್ಣನ ಮೊಮ್ಮಗನಾದ ಅನಿರುದ್ಧನ ಮಾವ; 

ಬಾಣಾಸುರ: ಹರಿಪೌತ್ರಸತಿಪಿತಗೆ ಕರಸಹಸ್ರವನಿತ್ತೆ ಕರುಣಿ ಗುರು ಸಂಗಮೇಶ 
(ಪ್ರೌಢರಾ. ೫-೧). ಹರಿಯ ಜಾಮಾತೃ = ವಿಷ್ಣುವಿನ ಅಳಿಯ; ಗಂಗಾಧರ; ಶಿವ: 
ಹರಿಯ ಜಾಮಾತೃ ಹರ... ಕರುಣಿ ಗುರು ಸಂಗಮೇಶ (ಪ್ರಾಢರಾ. ೫-೧). ಹರಿಯ ಲಗ್ನ 
= ಧನುರ್ಲಗ್ನ: ನವಮನವಾಂಶಕಂ ಹರಿಯ ಲಗ್ನದೊಳಾಗೆ . . . ಯುವತಿಯ 
ಗರ್ಭದೊಳ್‌ ಪಲರುಮೊರ್ಮೆಯೆ ಪುಟ್ಟುವರೇಕಕಾಲದೊಳ್‌ (ಜಾತತಿ. ೩-೧೬). 
ಹರಿಯಾತ್ಮಭವ ಎ ಇಂದ್ರನ ಮಗ; ಅರ್ಜುನ: ಹರಿಯಾತ್ಮಭವಗೊಲಿದು ಶರವಿತ್ತೆ 
ವರವಿತ್ತೆ . . . ಕರುಣಿ ಗುರು ಸಂಗಮೇಶ (ಪ್ರೌಢರಾ. ೫-೧). [ಸಂ.] 

ಹರಿಒಲೆ "ಹರಿಯೊಲೆ' ನೋ. 

ಹರಿಕಂಠ (ನಾ). ನವಿಲು: "" ಚಕ್ಷುಶ್ಚವಾಶಂ ಕಳಾಪಿ ಶಿಖಿ ಕೇಕಿ ಪುರುಪಕ್ಷಂ 
ಮಯೂರಂ ಶಿಖಂಡಿ ಹರಿಕಂಠಂ ಶಿಖಾವಳಂ ನವಿಲೆನಿಕ್ಕುಂ'' (ಮಂಗರಾ. ೫೦-೨). [ಸಂ.] 

ಹರಿಕಣಿ "ಪರಿಕಣಿ' ನೋ. | 

ಹರಿಕಥಾಶ್ರವಣ (ನಾ). ಹರಿಕಥೆಯನ್ನು ಕೇಳುವಿಕೆ: ಹರಿಕಥಾಶ್ರವಣ ಮಾಡೋ 
ಪಾಡೋ ಹರಿಕಥಾಶ್ರವಣ ಮಾಡೋ (ಪುರಂದ. ೪-೧೦ ಪಲ್ಲವಿ). ಸಂ.) 


೮೮೩೪ 


ಹರಿಗ 


ಹರಿಕಥೆ (ನಾ). ೧. ಶ್ರೋತೃಗಳ ಮುಂದೆ ಸಂಗೀತಸಹಿತವಾಗಿ ಹೇಳುವ, 
ಸಾಮಾನ್ಯವಾಗಿ ವಿಷ್ಣುಪರವಾದ ಕಥೆ, - ಸಂಕೀರ್ತನೆ; ಕಥಾಕಾಲಕ್ಷೇಪ: 
ಹರಿಕಥೆ ಕೇಳುವ ಪರಿಜನರು ಈ ಪರಿಯ ಪುರಾಣಕ್ಕೆ ಸರಿದು ಕುಳ್ಳಿರುವರು (ಪುರಂದ. 
೪-೧೯೧ ಪಲ್ಲಎ); ಅವರು ಕೃತಿಕಾರರಾಗಿದ್ದುದಲ್ಲದೆ ಹರಿಕಥೆಗಳನ್ನೂ ಮಾಡುತ್ತಿದ್ದರು 
(ಸಂಗೀತ. ೬). ೨. (ಆಲಂ) ಅಸಂಬದ್ಧವಾದ ಪ್ರಲಾಪ: ಸಾಕು, ನಿಲ್ಲಿಸು ನಿನ್ನ 
ಹರಿಕಥೆಯನ್ನು (ರೂಢಿ). [ಸಂ.`ಹರಿಕಥಾ] 

ಹರಿಕಥೆದಾಸ (ನಾ). ಸಾಮಾನ್ಯವಾಗಿ ವಿಷ್ಣುಪರವಾದ ಕಥೆಗಳನ್ನು 
ಸಂಗೀತಸಹಿತವಾಗಿ ಶ್ರೋತೃಗಳ ಮುಂದೆ ಹೇಳುವವನು; ಸಂಕೀರ್ತನಕಾರ; 
ಭಾಗವತ: ಭದ್ರಗಿರಿ ಕೇಶವದಾಸರು ಈ ಕಾಲದ ಪ್ರಸಿದ್ಧ ಹರಿಕಥೆದಾಸರು (ರೂಢಿ). 

[ಹರಿಕಥೆ * ದಾಸ] 

ಹರಿಕರಿಸು "ಪರಕಲಿಸು' ನೋ. 

ಹರಿಕಾಂತ (ನಾ). ವಜ್ರ: "“ವಜ್ರಂ ಹರಿಕಾಂತಂ'' (ಮಂಗರಾ. ೩೧-೬). 1ಸಂ.] 

ಹರಿಕಾಂಭೋಜಿ (ನಾ). [ಸಂಗೀತ] ಒಂದು ರಾಗದ ಹೆಸರು: ಹರಿಕಾಂಭೋಜಿ 
ಪ್ರಸಿದ್ಧ ರಾಗ. ೨೮ನೇ ಮೇಳಕರ್ತ ರಾಗ... ಭಕ್ತಿ ಕರುಣಾರಸಪ್ರಧಾನ ರಾಗ 
(ಸಂಗೀಚಂ. ೧೪೪). (ಸಂ.ಹರಿಕಾಂಭೋಜೀ। 

ಹರಿಕಾರ "ಪರಿಕಾಅ' ನೋ. 

ಹರಿಕಾಳೆ (ನಾ). (?): ಹರಿಕಾಳೆ ಮೊದಲಾದ ಜನಕುಡುಗೊರೆಯಿತ್ತು ವರಬಂಧು 
ಬಲಸ್ಮರಾದಿಗಳ ಪರಿತೋಷದಿಂದ ಬೀಳ್ಕೊಟ್ಟನು ಗೋಕುಲದೆಲ್‌ಯ ನಾರದ 
ಗರುತ್ಮರನು (ಮೋಹತ. ೪೨-೭೧). "“ರಣವಾದ್ಕ'' (ಮೋಹತ. ಗದ್ಮಾನುವಾದ). 1) 

ಹರಿಕಾಅ "ಪರಿಕಾಅ' ನೋ. 

ಹರಿಕಿರಣ (ನಾ). ಸೂರ್ಯನ ಕಿರಣ; ಕಾಂತಿ: ತಾಮ್ರಧ್ವಜಂ ಹರಿನಾದಮಂ ಮಾಡಿ 
ಹರಿದಾಡುತಿರೆ ಕೂಡೆ ಹರಿಣಾಂಕಕುಲಜಂ ವಿಹರಿಸಿದಂ ಬಾಣದಿಂ ಹರಿಕಿರಣಮಡಗುವಂತೆ 
(ಚೈಮಿಭಾ. ೨೫-೪೬). [ಸಂ.) 

ಹರಿಕೀರ್ತನೆ (ನಾ). ವಿಷ್ಣು ಅಥವಾ ಕೃಷ್ಣನನ್ನು ಸ್ತುತಿಸುವ ಹಾಡು, 
- ಸಂಕೀರ್ತನೆ: ಹರಿಸ್ತುತಿಯ ನೀ ಕೇಳು ಹರಿಕೀರ್ತನೆಯ ಪಾಡು (ಪುರಂದ. ಧಾ. 
೨-೫೦-೩). (೫೦. ಹರಿಕೀರ್ತನ] 

ಹರಿಕೀಲಾದ್ರಿ (ನಾ). ಇಂದ್ರಕೀಲವೆಂಬ ಬೆಟ್ಟಿ: ಹರಿಕೀಲಾದ್ರಿಯೊಳಿರ್ದುರು 
ಕಿಲಿರೂಪಿನ ಮೂಕದಾನವನ ಪಾಂಗಿನ ಸೂಕರಂ . . . ಒಳಪೊಕ್ಕು ಪಾಯ್ದು ಪೊಯ್ದುದು 
(ಹಮ್ಮಾರ. ೪-೪೬). ಸಂ.) 

ಹರಿಕುಣಿ "ಪರಿಕಣಿ' ನೋ. 

ಹರಿಕುಶ (ನಾ). ಒಂದು ಬಗೆಯ ಸಸ್ಕ: "" ಹೊಳೆಚುಳ್ಳಿ, ಮುಳ್ಳಿಚುಳ್ಳಿ, ಹರಿಕುಶ, 
ತುಡೆಚುಳ್ಳಿ'' (ಮೈಔಗಿ. ೨-೨೪). [ಸಂ.] 

ಹರಿಕುಳಿ "ಪರಿಕಣಿ' ನೋ. 

ಹರಿಕೆ "ಪರಕೆ' ನೋ. 

ಹರಿಕೆಕುಳಿ (ನಾ). ಒಂದು ಬಗೆಯ ತೆರಿಗೆ: ಯೆಲೆದೋಂಟಕುಳಿಯಯಿನೂಜಕ್ಕಂ 
ಸಿದ್ದಾಯ ಹರಿಕೆಕುಳಿಯ ಸುಂಕಲಾಭಾಯ ಕಟ್ಟೆಲೆ ಬಟ್ಟೆಸುಂಕ ಸರ್ಬ್ಬಾಬಾಧೆ ಪರಿಹಾರ 
(ಕಣ. 1, ೩೦-೪೬; 1222). (ಹರಿಕೆ, 1 ಕುಳ್ಳಿ) 

ಹರಿಕೇಣಿ (ನಾ). ಕಾಲುವೆ: ""ಯಾನಂ, ಸಾರಿಣೀ- ಈ ೨ ಹರಿಕೇಣಿ'' (ಹಲಾಯು. 
೧೧೩-೬೩). "ಪರಿಕಣಿ' ಪರಾ. (ಹರ್ಮಿ (ಆ ಪರ್ಮಿ) 4 ಕೇಣಿ) 

ಹರಿಕೇಸರಿ (ನಾ). ಒಬ್ಬ ರಾಜನ ಹೆಸರು: ಹರಿಕೇಸರಿದೇವರ್‌ ಬನವಾಸಿ 
ಪನ್ನಿರ್ಚ್ಯಾಸಿರಕ್ಕಮರಸುಗೆಯ್ಯೆ (ಎಇ. x1, ೧೭೦-೧೬; 1055); ಔ ಈ ಶಾಸನದಲ್ಲಿ 
ಹರಿಕೇಸರಿ,ಹರಿಗ ಹಾಗೂ ಅರಿಕೇಸರಿ, ಅರಿಗ ಎಂಬ ನಾಲ್ಕು ರೂಪಗಳನ್ನೂ 
ಒಬ್ಬನೇ ರಾಜನಿಗೆ ಪರ್ಯಾಯವಾಗಿ ಬಳಸಲಾಗಿದೆ. "ಅರಿಕೇಸರಿ' ಪರಾ. 

(ಸಂ. ಹರಿಕೇಸರಿನ್‌) 
ಹರಿಗ (ನಾ). ೧. ಒಬ್ಬ ರಾಜನ ಹೆಸರು: ಭೂವನಿತಾವರಂ ಹರಿಗಂ (ಎಇ 701, 


೧೭೧-೨೩; 1055); ಶ್ರೀಮಾನ್‌ ಹರಿಗಮನಸ್ಸರೋವರರಾಜಹಂಸಿ ಸುಭಗವಿಳಾಸಿ 


ಹರಿಗಡಿ, ೮೮೩೫ ಹರಿಣತ್ರಾಸ 


ಹರಿಗನರ್ದಾಂಗಿ ಪರಿವಾರಸುರಭಿಯರಪ್ಪ ಶ್ರೀಮಲ್ಲಚ್ಚಲದೇವಿಯರು (ಕಇ. 1, ೧೭-೨೧; 
1055). ೨. ಅರ್ಜುನ; ಪಂಪಭಾರತದಲ್ಲಿ ಮಾತ್ರ ಈ ಹೆಸರನ್ನು ಅರ್ಜುನನಿಗೆ 


ಹರಿಚಂದನ (ನಾ). ೧. ಹಳದಿವರ್ಣದ ಶ್ರೀಗಂಧದ ಮರ; ""ಹರಿಚಂದನಂ ಮತ್ತೆ 

ಬರ್ಬರಮಕ್ಕು'' - (ಮಂಗರಾ. ೯೯-೨೧): ಮೃಗಮದಕಾಂತಿಯಂ . . . ಉದ್ದಕರ್ಣಿ 
ಅನ್ವಯಿಸಲಾಗಿದೆ: ಛಾಯಾಲಕ್ಷ್ಮಮನೊಡ್ಡಿಯುಮಾಯದ ನೀರೊಳಗೆ ತನ್ನನಡಸಿದ ಕಾರಗತಮೆನಿಪ್ಪ ಸೌರಭಮುಮಂ ಹರಿಚಂದನದೊಂದು ನೇರಿತಂ ಮಿಗೆ ಬಿದಿ ಕೊಂಡು 
ನೆಗಟಂ ಬಾಯಲಟ್‌ವಿನಮಿಸಿಸಿಯುಮರೆ ಹೋಯಜಬಾಪ್ಟೆಂದು ಹರಿಗನಂ ಗುರು ನಿರ್ಮಿಸಿದನೀಕೆಯಂ (ಬಾಧಪ. ೩-೩೦). ೨. ದೇವಲೋಕದ ಐದು ಬಗೆಯ 
ಪೊಗಟ್ಟಂ (ಪಂಪಭಾ. ೨-೬೦); ಸಂಮೋಹನಾಸ್ತ್ರದಿಂದೆಚ್ಚ ಬೀರರಂ ಬೀರದ ಶಾಸನಮನೆ | $5 | ಮರಗಳಲ್ಲಿ ಒಂದು: '"ಮಂದಾರ;, ಪಾರಿಜಾತಕಃ, ಹರಿಚಂದನಃ, ಕಲ್ಪವೃಕ್ಷ 


ನಿ 


ನಿಜ್‌ಸುವ ಬಗೆಯಿಂದನಿಬರ ಪಲವಿಗೆಯನೆಟೆದುಕೊಂಡಂ ಹರಿಗಂ (ಪಂಪಭಾ. 6-೧೦೯). ಸಂತಾನಃ- ಈ ೫ ದೇವರ ಮರಂಗಳ್‌'' (ಹಲಾಯು.' ೨೨-೧೩೫): ನಂದನವನಸಂಭವ 
"ಆರಿಗ' ಪರಾ. [೬ ಹರಿಕೇಸರಿ] ಹರಿಚಂದನ ಸಂತಾನ ಪಾರಿಜಾತಕ ಎಲಸನ್ಮಂದಾರನಮೇರುದ್ರುಮಸಂದೋಹದ 
ಹರಿಗಡಿ, “ಹಣಿಗಡಿ' ನೋ. "| ಕುಸುಮಕೋಟಿಯಂ (ಪಷ್ಟಪು. ೧೧-೪೪); ಹರಿಚಂದನ ಕುಸುಮಂಗಳನಿರದಮರರ್‌ ಸೂಸೆ 


ಹರಿಗಡ್ಮಿ (ಕ್ರಿ). ೧. (ಪ್ರವಾಹವು) ನಿಂತುಹೋಗು; ನಿಲ್ಲು: ಇಷಟ (ಹಮ್ಮಿರ. ೨-೧೨). ೩. ಚಂದನವನ್ನು ತೇದು ಮಾಡಿದ ಕಲ್ಕ,- ಗಂಧ: 


ಹರಿಗಡಿದುದು ಮಳೆ (ಕೃಷ್ಣಗೋ. ೩-೫೨); ಅವರ ನಗೆ ಫಕ್ಕನೆ ಹರಿಗಡಿಯಿತು (ಎರಸೆ. ೬೪); | 10| ಚಂದ್ರಾತಪಪಾಂಡುರ ಹರಿಚಂದನಾನುಲಿಪ್ರಗಾತ್ರನುಂ (ಅದಿಪು. ೧೧-೧೦ ವ); ತೊಟ್ಟ 
ಅವಳ ಕಂಬನಿ ಒಂದು ಕ್ಷಣವೂ ಹರಿಗಡಿದಿರಲಿಲ್ಲ (ಪ್ರೇಮುಶ್ರ. 6೨). ೨. (ಆಲಂ) | ಮೌಕ್ತಿಕಪ್ರಸರ, ವಿಭೂಷಾವಳಿ ಹರಿಚಂದನದಣ್ಣು ಪೊದಲ್ಹ ಕಾಂತಿಯಂ ಪಸರಿಸೆ 
ತೆರೆದಿಡು; ಪ್ರಕಟಪಡಿಸು: ಆಕ ನಾಳೆ . . . ತನ್ನೊಳಗಿನ ತುಡಿತವನ್ನು ಆತನೆದುರಿಗೆ || (ಕುಮ ೯-೧೧೪). ೪. ಬೆಳ್ನಿಂಗಳು. ೫. ಕುಂಕುಮಕೇಸರ್ಲಿ (ಇ0.] 
ಹರಿಗಡಿಯಲು ನಿರ್ಧರಿಸಿದ್ದಾಳೆ (ಬನು. ೧೭೭). [ಹರ್ಮಿ (ಆ ಪರಿ) -- ಕಡ್ಡಿ] ಹರಿಜ (ನಾ). ೧. ವಿಷ್ಣುವಿನ ಮಗ; ಬ್ರಹ್ಮ : ಹರಿಮಿತ್ರ ಹರಿನೇತ್ರ ಹರಿಜಮಸ್ತಕ 

ಹರಿಗಲು "ಪಟ್‌ಗೋಲ್‌' ನೋ. ಪಾತ್ರ... . ಕರುಣಿ ಗುರು ಸಂಗಮೇಶ (ಪ್ರೌಢರಾ ೫-೧). ೨. ಮನ್ಮಥ; ಕಾಮ: ಹರಿಜನ 

ಹರಿಗ”೨ಲೆ (ನಾ). ಹಬ್ಬಿರುವ ಕತ್ತಲೆ; ವ್ಯಾಪಿಸಿರುವ ಅಂಧಕಾರ : ಹಳಹಳನಿರ್ದ |5| ರೂಪು ಕೌಶಿಕನ ಸತ್ವಗುಣಂ (ತ್ರಿಷಎ. ೨೪-೧೭೮). ೩. ಸೂರ್ಯನ ಮಗ ; ಸುಗ್ರೀವ: 


ತಾರೆಗಳನಾಯ್ಡು ಕುಟುಂಕುತುಮಂತೆ ಪೂಣ್ಣು ಬೆಂಬಲ್‌ವಿಡಿದೊತ್ತಿಕೊಂಡು ಜಾಂಬವ ಹರಿಜ ಹರಿಸುತ ಹರಿಸಖನ ಸುತವೆರಸಿ ಲಂಕೆಯ ಹೊಕ್ಕ ರಾಘವ 

ಹರಿಗಟ್ಟಲೆಯಂ ತವೆ ಪೀರುತಂ . . . ಬಂದುದಯಾದ್ರಿಯನರ್ಕನೇಜ್‌ದಂ (ಕುಸುಮಾ. ನನುಜನೊಡಗೂಡಿ (ಕೌಶಿರಾ. ೪೨-೩೬). [ಸಂ.) 

೧೪-೨೧); ಬಟ್‌ವಿಡಿದೊತ್ತುಗೊಂಡ ಹರಿಗಬ್ಟಲೆಯ ತವೆ ನುಂಗುತುಂ... ಬಂದುದಯಾ | | ಹರಿಜನ (ನಾ). ಅಸ್ಪೃಶ್ಯ; ಅಂತ್ಯಜ; ಇದು ಗಾಂಧೀಜಿಯವರು ಅಸ್ಪಶ್ಮರಿಗೆ 

ನರ್ಕನೇಟ್‌ದಂ (ಶಾಂತೀಶ್ವ. ೧೧-೧೦೯). [ಹರ್ಮಿ (< ಪರ್ಮಿ) 4 ಕಟ್ಟಲೆ] i ಕೊಟ್ಟ ಹೆಸರು: ಹುಟ್ಟಿನಲ್ಲಿ ಹರಿಜನನಾಗಿದ್ದ ನಂದನನ್ನು ಸ್ಮಾರ್ತರು ಭಕ್ತಶ್ರೇಷ್ಠನೆಂದು 

ಹರಿಗಾಡು (ನಾ). ವ್ಯಾಪಿಸಿರುವ ಕಾಡು; ದಟ್ಟವಾದ ಅಡವಿ: ನರಕದಿಕ್ಕಿಗೆ | 20 | ಗೌರವಿಸಿದರು (ಭಾರದ. ೩೯೦); ಆತನ ಸಹಪಾಠಿಗಳು . . . ಹರಿಜನರ ಕಮ್ಮಾರರ 

ದ್ವಿಜರ್ನೆರೆದ ಕಳ್ಳರು ಕದ್ದು ಹರಿಸೆ ಹರಿಗಾಡಿನೊಳು ಪಶುನಿಚಯವಂ ಮರಳ್ಳಿ ಮಡಿವಾಳರ ಮಕ್ಕಳು (ಸಸ್ಮಕ. ೯೩). ಸಂ.) 

ಸಶುಪತಿಪುರದೊಳಿರಿಸಿ ಸುವಿಧಾನದೊಳು ನೆರಪಲಿಂದಾಂ ಬಯಸಿ ಬರದೆನಿನಿತಂ | |ಹರಿಜಾತೆ (ನಾ). ಬ್ರಹ್ಮನ ಮಗಳು; ಸರಸ್ವತಿ: ವಾಣೀ ಪರಮಕಲ್ಮಾಣಿ . . 

(ಸಾನಂಚ. ೩-೧೫೫). [ಹರಿ (ಆ ಪರ್ಮಿ) * ಕಾಡು) | ನಿರ್ವಾಹವಂತೆ ಪತಿವ್ರತೆ ನಿರ್ಮಲಚರಿತೆ. ಪೂರ್ವದೇವತೆ ಹರಿಜಾತೆ (ಎದಾಕೃ. ೭೨-೨). 

| 


ಹರಿಗಾಲುವೆ "ಪರಿಗಾಲುವೆ' ನೋ. | [ಸಂ.ಹರಿಜಾತಾ] 
ಹರಿಗುಟ್ಟು (ಕ್ರಿ). ತುಂಡು ತುಂಡಾಗುವಂತೆ ಹೊಡೆ : ಬೊಬ್ಬರಿದು ಚತುರಂಗಬಲವ |25 | ಹರಿಟೆ, ಹರಟಿ (ನಾ). (ನೂಲನ್ನು ಸುತ್ತುವ) ರಾಟೆ: ಅಡ್ಡಗಟ್ಟು ಹರಿಟೆ 


ಸರಿ!ವಾಕಾಂ. ಹುಡಿ।ಗುಟ್ಟಿದಂ  ಕುರುಸೇನೆಯೊಳಗೆ ಮೂರಕ್ಟೋಣಿಬಲವನವ ಹೊಕ್ಕುಳಗೂಟ ನಾಲಿಗೆಗೂಟವನಿರದೊಂದುಳಿಯದೆ ಕಟ್ಟಿದನು (ಅಮುಸಾಂ. ೫-೬);ಕರಪಾತ್ರೆ 
ನೊರಗಿಸಿದನು (ತುರಂಗ. ೫೭-೩೯). (ಹರಿ (ಆ ಪಣ) * ಕುಟ್ಟು] ಗಜಚರ್ಮ ಹರದಿಯರಿರ್ವರೂ ಉರಗಕಂಕಣ ಶೂಲ ಢಮರು ಹರಿಟೆಯ ಭಾರವಿಲ್ಲೆನುತ 
ಹರಿಗೆ (ನಾ). ಬುಗ್ಗೆ; ಚಿಲುಮೆ: ಅರ್ಜುನನೊಂದು ಬಾಣದಿಂದಾಕಾಶಕೊಗ್ಗಿರುವ ತ್ರಿಶೂಲವ ಹರನಡ್ಡಹಾಕಿ ದಾಂಟಿದನು (ಅಮುಸಾಂ. ೫-೧೦೩). ಹರಟಿ: ಒಬ್ಬ ಕಳ್ಳನು 
ಹರಿಗೆ |ಪಾಠಾಂ. ಗಂಗೆ) ಯಂ ತರಿಸಿದನು ಸುರಿಸಿದನು ನುಗ್ಗಿಸಿದ ಬಾಯೊಳಗೆ ಸೇದಿದನು | | ` ಜೇಡರಲ್ಲಿ ನೂಲ ಕಳವಂ ಮಾಡಿ ನೂಲ ಹರಟಿಯಂ ಕೊಂಡು ಪೋಗುವಾಗ 
ಹೂಳಿವನು: ಕಲಿಛೀಷ್ಮನಾ ಡಗೆಯನು (ತುರಂಗ. ೪೭-೩೪) "ತಲಪರಿಗೆ' ಪರಾ. 30 |. (ಭೈರಸೂ. 1 ೩೩೭)... [ಆ ಯಾಟ./ ಪ್ರಾ. ರಹಟ್ಟ, ಅರಹಟ್ಟ. /ಸಂ. ಅರಘಟ್ಟ] 

(ಹರಿ (ಆ ಪರ್ಮಿ) ೬ -ಗೆ) ಹರಿಣ (ಗು). ೧. ಬಿಳಿಯ ; ಬಿಳಿಯ ಬಣ್ಣದ. ೨. ಹಳದಿ ಅಥವಾ ಹಸುರು 
ಹರಿಗ್ನೆ "ಪರಿಗ' ನೋ. | ಛಾಯೆಯ ಬಿಳಿಬಣ್ಣವುಳ್ಳ. (ನಾ). ೩. ಹುಲ್ಲೆ; ಜಿಂಕೆ : ಹರಿಣಧರ ಹರಿಣನಂ 
ಹರಿಗೆಕಾರ "ಪರಿಗೆಕಾಅ' ನೋ. | | ಪೂಮರದಡಿಯೊಳ್‌ ಪೊಯ್ದುಪಟ್ಟ ಪುಲಿಗಳಿವೆನಿಕುಂ ಪರೆದರುಣಸಿತಾಸಿತಮಪ್ಪ 
ಹರಿಗೆಕಾಅ "ಪರಿಗೆಕಾಖ' ನೋ. | ರಾಗದಿಂ ಬೀಡೆವಟ್ಟ ಬೆಟ್ಟದ ಸಲ್‌ಗಳ್‌ (ಅಜಿಪು. ೯-೨೪);'ಹರಿಣನಂ ಹಳಿವ 
ಹರಿಗೆಡು "ಪರಿಗೆಡು' ನೋ. 35 | ಮಾರುತನನೇಳಿಸುವ 'ಹರಿಸರಳನಣಕಿಸುವ ಮನದಿಂ ಮುಂದೆ ಲಂಫಸುವ ಭರವೆಂತುಟು 
ಹರಿಗೇಶ (ನಾ). ಗರುಡ: ಬಿತ್ತರದಿ ಪಕ್ಕಿಯೆರೆಯನನು ಶೃಂಗರಿಸಿ ನಲವೆತ್ತು (ಹಚಕಾ. ೩-೨೧). ೪. ಬಿಳಿಯ ಬಣ್ಣ: ""ಗೌರಃ . . . ಹರಿಣ; ಪಾಂಡುರ;, ಪಾಂಡು, 

ಧನುರ್ವಾಣ ಪೇರ್ಶಂಖಚಕ್ರಂಗಳಳವಡಿಸಿಯಾಯತದಿಂ ಜಡಿದು ಹತ್ತಿ ಹರಿಗೇಶನಪರದಿ ಅವದಾತ;, ಪಾಂಡರಃ - ಈ ೧೨ ಬಿಳಿದು'' (ಹಲಾಯು. ೧೨೧-೪೭). ೫.,ಸೂರ್ಯ. 

ಮಂಡಿಸಲು ಕೃಷ್ಣ ಮತ್ತೆ ಬಲರಾಮ ಪ್ರದ್ಕುಮ್ನ . . . ಮಂಡಲೇಶ್ವರರು ಕುಳ್ಳಿರಲು ೬. ವಿಷ್ಣು. ೩. ಶಿವ. ಸಂ] | ತ 

(ನಸವವ. ೨೯-೫೩). [74 ಈಶ) | ಹರಿಣಕ್ರೀಡನ (ನಾ). ಜಿಂಕೆಯಂತೆ ನೆಗೆದು ಆಡುವ ಒಂದು ಬಗೆಯ ಮಕ್ಕಳ 
ಹರಿಗೋಪ (ನಾ). ಮಿಂಚುಹುಳು;ಇಂದ್ರಗೋಪ: ಭರದೆ ಪೊಯ್ದಾಡಲಸಿಯಸಿಯೆಂ | 40 ಆಟ: ಹರಿಣಕ್ರೀಡನಮೆಂಬುದನೆರೆವಚ್ಚಾಡಲ್‌ ವಸುದೇವನಂದನರ್‌ ಬಗದಂದರ್‌ 

ದೊಗೆದ ಕಿಡಿಯೆ ಹರಿಗೋಪಮಾ ವೀರರಸವೆ ಪರಿವೊನಲಾಗೆ ವರುಷದಂತಿರ್ಪ ರಣಮಂ (ಜಗವ. ೪-೫೧). "ಎರಲೆಧೀಂಕು' ಪರಾ. [ಸಂ.) 

ಕಂಡು ವೀರರ ಮನಶ್ಚಾತ50 ನಲಿದುದು (ಚಿಬಘ. ೩೮-೩೭). (ಸಂ.] ಹರಿಣಚರ್ಮ (ನಾ). ಜಿಂಕೆಯ ತೊಗಲು; ಅಜಿನ: ರತುನಪೀಠದಿ ಹರಿಣಚರ್ಮದ 
ಹರಿಗೋಲು "ಪಜುಗೋಲ್‌' ನೋ. ಮೇಲೆ ಕುಳಿತಿರ್ದಾತ ರಾಘವನು (ಕಾಶಿರಾ. ೧೭-೧೮). [ಸಂ.) 


ಹರಿಗ್ರಿಹ (ನಾ). ವಿಷ್ಣುದೇವಾಲಯ: ಹರಿಗ್ರಿಹದಿಂ ಸುರಗೃಹದಿಂದರುಹಗೃಹಬೆ | |ಹರಿಣತ್ರಾಸ (ನಾ). [ನಾಟ್ಕ] ಮೂವತ್ತೆರಡು ಬಗೆಯ ದೇಶೀಯಭೌಮ 
ಬೌಟ್ಟಾಲಯದಿಂ ಹ ಇಂಡಿನಾಡೆ ಸೊಗೆಯಿಸಿ ತೋರ್ಕುಂ (ಕೊಲ್ಹಾಶಾ. ೧೭-೧೪; 1196). 45 ಚಾರಿಗಳಲ್ಲಿ ಒಂದು; ಕಾಲುಗಳನ್ನು ಕುಂಚಿತಮಾಡಿ ಸೃಸ್ತಿಕದಂತಿರಿಸಿ 
`` (೫ ‘ಇದು ಹರಿಗೃಹ' ಎಂಬುದರ ಅಪಲಿಖಿತ। | ಅಂಗಾಲನ್ನು ಬಗ್ಗಿಸಿ ಮುಂದಕ್ಕೆ ನೆಗೆದು ನಿಂತುಕೊಳ್ಳುವುದು: ಪದಮೆರಡುಂ 


ಹರಿಣತ್ರಾಸಿತ 


ಕುಂಚಿತದುಂ ಪುದಿದುಂ ಸ್ವಸ್ತಿಕದೆ ನಿಂದು ತಲಮಂ ಸುರ್ಕಿಸಿ ಸುದತಿ ಕೇಳ್‌ ನೆಗೆದು | | 
ಮುಂದಕ್ಕೊದವಿಂದಿಳೆಯಲ್ಲಿ ನಿಲ್ಲೆ ಹರಿಣತ್ರಾಸಂ (ಲಾಸ್ಮರಂ. ೬-೭೩). 1ಸಂ.] 
ಹರಿಣತ್ತಾಸಿತ (ನಾ). ಎ ಹರಿಣತ್ರಾಸ: ರಥಚಕ್ರ, ಪರಾವೃತ್ತತಲ, ನೂಪುರ". . . 
ಸಮಸ್ಪಲಿತ - ಈ ಮೂವತ್ತೈದು ದೇಶಿಯ 
ಸಂಬಂಧದ ಭೌಮಚಾರಿಗಳು (ಲಾಸ್ಮರಂ. ೬-೧೭ ವ). [ಸಂ.] 
ಹರಿಣಧರ (ನಾ). ೧. ಜಿಂಕೆಯ ಗುರುತನ್ನು ಧರಿಸಿದವನು; ಚಂದ್ರ: ಹರಿಣಧರಂ 
ಸೊಗಯಿಸಿದಂತಿರೆ ಕುಸುಮಿತ ಚೂತವಿತತಿ ಸೊಗಯಿಸಿತೆನಸುಂ (ಕವಿರಾ. ೩-೩೩); 
ಹರಿಣದರನವೊಲೊಳುಮೊಗಂಗಳ . . . ಯುವತಿಯರು . . . ಭೂರಿಘೋಷಣ | 
ಪೂರಿತಾಖಿಳನಾರಿಯರು ಬಂದರು (ಬಸಪ ೫-೨೪). ೨. [ಗಣಿತ] ಒಂದು ಎಂಬ ! i 
ಸಂಖೆಯ ಸಂಕೇತ: ಹರಿಣಧರ ದುರಿತಕರ ರುತುಶರಧಿ ಚತುಷಷ್ಠಿ ಯುಗ್ಮ 1] 
ದಿಕ್ಕರಿಗಳನುಂ ನಿರಿಯ್ಕೆ ಶಶಿಕರ ಹಿಮದೊಳ್‌ ಧರೆಯೊಳು ನಕ್ಷತ್ರಮಾಲೆ ಪಸರಿಸಿ ತೋರ್ಗುಂ 
[ಸಂ. | 
ಹರಿಣಧರಧರ (ನಾ). ಚಂದ್ರನನ್ನು ಧರಿಸಿದವನು; ಶಿವ: ಪರಮೇಶ್ವರ ಉಮಾವರ | | 
ಹರಿಣಧರಧರ ವರದನಾಗು (ಬಸಪ ೫೩-೪೬). ಸಂ.) 1 
ಹರಿಣದರಹರಿಣ (ನಾ). ಚಂದ್ರನಲ್ಲಿರುವ ಜಿಂಕೆ: ಹರಿಣದರಹರಿಣಂ | 
ಪೂಮರದಡಿಯೊಳ್‌ ಪೊಯ್ದು ಪಟ್ಟ ಪುಲಿಗಳಿವೆನಿಕುಂ ಪರೆದರುಣಸಿತಾಸಿತಮಪ್ಪ | 
ರಾಗದಿಂ ಬೀಡೆವಟ್ಟ ಬೆಟ್ಟದ ಸಜ್‌ಗಳ್‌ (ಅಜಿಪು ೯-೨೪). [ಸಂ.1 | 
ಹರಿಣಪಕ್ಷ (ನಾ). ಅಮಾವಾಸ್ಕೆಯಿಂದ ಹುಣ್ಣಿಮೆಯವರೆಗಿನ ೩. | 
ಿಕ್ಲಪಕ್ಷ: ಬೆಳೆವುತಿರ್ದರು ಹರಿಣಪಕ್ಷದ ನಳಿನರಿಪುವಿನವೊಲ್‌ ಕುಮಾರರು | | 
(ಕುವ್ಕಾಆ. ೩-೧೧). (ಸಂ. ಇ 
| 
| 
| 
| 
[ 
| 
| 
\ 


ಹರಿಣತ್ರಾಸಿತ, ಅರ್ಧಮಂಡಲ . . . 
5 


(ಜಾಷ್ಕರ. ೪೫ ೩). 


| 
[ 
| 15 
| 
| 
| 
| 


ಹರಿಣಪ್ಲುತ (ನಾ). ೧. [ನಾಟ್ಕ] ಹತ್ತೊಂಬತ್ತು ಬಗೆಯ ವ 
ಆಕಾಶಚಾರಿಗಳಲ್ಲಿ ಒಂದು; ಮುಂದಕ್ಕೆ ನೆಗೆದು ನಿಂತುಕೊಳ್ಳುವುದು: | 
ಮುಂದಕ್ಕೆ ನೆಗೆದು ಪದದಿಂ ನಿಂದಡೆ ಭೂಮಿ[ಯೊ।ಳೆ ಕೇಳ್‌ ಹರಿಣಪ್ಪುತಂ | 
(ಲಾಸ್ಕರ?. ೬-೯೨): ಅರುಣಚರಣಾಂಶು ಬಂದುಗೆಯರಲಂ ಬಲಿಗೆದಲ್‌ ಕಾಲ್ಗಳೊಳ್‌ | 
ತೊಡರ್ದ ನರೇಶ್ವರರ ಬಗೆವಲೆದೊಡಂಕಂ ಪರಿಹರಿಪವೊಲಾಂತಳಬಲೆ ಹರಿಣಪ್ಲುತಮಂ [2s 
(ರಾಜಶೇ. ೧೨ ೯೩). ೨. ನೂರೆಂಟು ಬಗೆಯ ಕರಣಗಳಲ್ಲಿ ಒಂದು ; ; ಹರಿಣಪ್ಪುತ | 
ಚಾರಿಯನ್ನು ಮಾಡುವ ಕಾಲದಲ್ಲಿಯೆ ಒಂದು ಕೈಯಿಂದ ದೋಲಹಸ್ತ ಹಾ 
ಇನ್ಫೊಂದು ಕೈಯಿಂದ ಕಟಕಾಮುಖಹಸ್ತವನ್ನು ಮಾಡುವುದು: ಹರಿಣ | 
ಪ್ಲುತಚಾರಿಯದಂ ಚರಣಬಿ ಬಿತ್ತರಿಸುತೊಂದು ಕಯ್ಕುಂ ಡೋಲದಿನಿರೆ ಕಟಕಾಮುಖಮಂ | 
ವಿಸ್ತರಿಸಲ್‌ ಕರಮೊಂದು ನೋಡೆ ಹರಿಣಪ್ಪುತಮುಂ (ಲಾಸ್ಕರಂ. ೪-೧೩೭). ೩. ಛಂದ] |30 
ಪಾದದಲ್ಲಿ ಹದಿನೇಳು ಅಕ್ಷರಗಳಿರುವ ಅತ್ಮಷ್ಟಿಛಂದಸ್ಸಿನ ಒಂದು 
ಸಮಪಾದ ವೃತ್ತ: ಹರಿಣಪ್ಲುತಶರಣಜನಸಮುದ್ದರಂ ವರಪಾವನಭಾಸುರಂ | | 
(ಹಾಲಾಸ್ಕ. ೧-೧೪-೨೦). 1]ಸಂ.] I 

ಹರಿಣರಿಪು (ನಾ). ಜಿಂಕೆಯ ವೈರಿ; ಸಿಂಹ: ಹರಿಣರಿಪುಗೆ ಬಿಕ್ಕಪೋತ | 
ಕಳಬಕುಳಮಾರಣಕೋಳಾಹಳಮಾನೆದಿಂಬಂಗಾವೇಡೇವಳಿಗೆಯೆಂಬಂತಕ್ಕುಂ [ಅ | 
(ಶಾಂತಿಪು. ೩-೩೬ ವ). ([ಸಂ.1 ೆ | 

ಹರಿಣರೋಗ (ನಾ). [ಅಶ್ವಶಾ] ಕುದುರೆಗಳಿಗೆ ಬರುವ ಒಂದು ಮಾರಕರೋಗ: | | 
ಬಸಿಜ'ತ್ತಿ ಕಟ್ಟೆ ಮೆಯ್‌ ಕೀಲಿಸಿದಂತಿರೆ ಲೋಳೆ ಸುರಿಯೆ . . . ಬಾಲವಾಲ ಬೀಟಲ | | 

| 

| 

| 

| 

| 

I 

| 

Bigs 


ತೆಅದಿಂ ಮಿಡುಕದಿರೆ ಹರಿಣರೋಗಂ ತಡೆಯದೆ ಮಡಿಗುಂ (ಆಶ್ವಶಾ. ೧೩-೪೨). ಸಂ.) 
ಹರಿಣಾಂಕ (ನಾ). ಜಿಂಕೆಯ ಗುರುತನ್ನು ಧರಿಸಿದವನು; ಚಂದ್ರ: ಹರಿಣಾಂಕಂ | 
ಪರಮೋಚ್ಚದೊಳಿರೆ . . . ಭರಣೀಶ್ವರನಕ್ಕುಮಾ ವಿಲಗ್ಗಪ್ರಭವಂ (ಜಾತತಿ. ೧೨-೧೦); 
ಹರಿಣಾಂಕಂ FRR ಪಶ್ಚಿಮುಗಿರಿಯ ಮಜಗೆ . . . ಪನೆದುಮ| 
ಬಿಯದರ್ಕಳಂತಿರೆರ್ಕಕರಂಗಳ್‌ (ವೃಷಣ. ೯ ೨೮). [ಸೆಂ.! 
ಹರಿಣಾಂಕಕುಲಜ (ನಾ). ಚಂದ್ರವಂಶದಲ್ಲಿ ಹುಟ್ಟಿದವನು; ಅರ್ಜುನ:. 
ಹ೦ಣಾಂಕಕುಲಜಂ ವಿಹರಿಸಿದಂ ಬಾಣದಿಂ ಹರಿಕಿರಣಮಡಗುವಂತೆ (ಜೈಮಿಭಾ. ೨೫-೪೬). | 
[ಸಂ.] 1 


45 


ಗ 


೮೮೩೬ 


ಹರಿಣಾಜಿನ (ನಾ). 


ಹರಿತ 
1 


ಹರಿಣಾಂಕಜ (ನಾ). ೧. ಚಂದ್ರನ ಮಗ. ೨. ಬುಧಗ್ರಹ: ಹರಿಣಾಂಕಂ 
"" ಕುಂಭದೊಳಿರೆ ಹರಿಣಾಂಕಜ ಗುರು ಸಿತರ್‌ ನಿರೀಕ್ಬಿಸೆ ಜನಪಂ ನರಪಸಮಂ ಪಾಣ್ಪಂ 
ಕ್ರೂರರಭೀಕ್ಷಿಸೆ ತರದೆ ತತ್ಸಮಂ ಫಲಮಕ್ಕುಂ (ಜಾತತಿ. ೨೦-೧೧). [ಸಂ.1 


ಹರಿಣಾಂಕಧರ (ನಾ). ಚಂದ್ರನನ್ನು ಧರಿಸಿದವನು; ಶಿವ : ಹರಿಯುದಿಸೆ ದಿನದಂತೆ 


ಆ 
ಹರನಾಲಯಕೆ ಬಂದು ಹರಿಣಾಂಕಧರನ ಪೂಜೆಯನೆಸಗಿ (ಪ್ರೌಢರಾ. ೧೨-೨೬). ([ಸಂ.] 


ಹರಿಣಾಂಕಮಂಡಲ (ನಾ). ಚಂದ್ರನ ಬಿಂಬ; ಚಂದ್ರಮಂಡಲ: ಹರಿಣಾಂಕ 


ಮಂಡಲವಿಲಿಸಿದುದಳಿ ಪಾಯ್ದ ಬಿಳಿಯ ತಾವರೆಯರಲಂ (ಅಜಪು. ೬-೪೪). [ಸಂ.] 
ಹರಿಣಾಕ್ಷಿ (ನಾ). ಜಿಂಕೆಯ ಕಣ್ಣುಗಳಂತೆ ಚಂಚಲವಾದ ಕಣ್ಣುಗಳುಳ್ಳವಳು: 
ಕಾತರನೀಲ್ದುಕೊಳ್ವೆನೆಂದಾ ಹರಿಣಾಕ್ಲಿಯನಿರದೆ ಕಾಳೆಗಕ್ಕೊಡರಿಸಿದಂ (ಪಂರಾಮಾ. 
೧೦-೧೨೫) ; ಮೋಹನಲಕ್ಷಣರೇಖೆಗಳೀ ಹರಿಣಾಕ್ಸಿಯ ಮುಖಾಮೃತಾಂಶುಗಿವೆಂದೇನಾ 
ಹಾರವದಿಂ ಮನ್ಮಥನೂಹಿಸಿ ನಲಿವನೊ ಸವಿಭ್ರಮಭ್ರೂಯುಗಮಂ (ಪಷ್ಪಪು. ೩-೫೨). 
[ಸಂ. ಹರಿಣಾಕ್ಷೀ (ಹರಿಣ 4 ಅಕ್ಷಿ * -)) 
= ಹರಿಣಚರ್ಮ: ಹರಿಣಾಜಿನವಾಸಃಪರಿಕರನಾಗಿ ವಿಚಿತ್ರ 
ಮೌಂಜಿಮೇಖಳೆಯನವಂ ಧರಿಯಿಸಿ ತೊಡರ್ದಂ ಭವವಾಗುರೆಯೊಳ್‌ ವಾಗುರೆಯ ಮೃಗದ 
ವೋಲ್‌ ಮೃಗಶೃಂಗಂ (ಶಾಂತಿಪು ೭-೪೪). |ಸಂ.] 


ಹರಿಣಿ (ನಾ). ೧. ಹಸಿರುಬಣ್ಣ : ""ಹರಿಣಿಯೆಂಬುದು ಗಿಳಿಯ ಎಅಂಕೆಯ ವರ್ಣಂ'' 


(ಹಲಾಯು. ೧೨೨-೫). ೨. ಹೆಣ್ಣುಜಿಂಕೆ,- ಎರಳೆ : ಮೊಲೆಯೂಡುವ ಹರಿಣಿಯಂ 
ನೀಡುಂ ಭಾವಿಸಿ ನೋಡಿ . . . ಎನ್ನೊಳಿಂತೆಂದಳ್‌ (ಪುಷ್ಪಪು ೩-೭೬ ವ). ೩. ಚಿನ್ನದಿಂದ 
ರಚಿತವಾದ ಮೂರ್ತಿ; ಸುವರ್ಣಪುತ್ನಳಿ: ""ಹರಿಣೀ. ಹಿರಣ್ಮಯಾ- ಈ ೨ 
ಹೊನ್ನ ಪ್ರತಿಮೆ'' (ಹಲಾಯು. ೨೨-೧೩೧). ೪. ರಾಶಿ; ಸಮೂಹ. ೫. [ಕಾಮಶಾ। 
ಸ್ತ್ರೀ ವರ್ಗಗಳಲ್ಲಿ ಒಂದು ಮತ್ತು ಆ ವರ್ಗಕ್ಕೆ ಸೇರಿದ ಹೆಣ್ಣು; "ಹರಿಣಿ'ಗೆ 
“ಚಿತ್ರಿಣಿ'ಯೆಂಬ ಪರ್ಯಾಯನಾಮವೂ ಉಂಟು: ಕರಿಗಮನದಸಿಯೊಡಲ 
ಸುರತದಿಚ್ಛೆಯ ಸೊಬಗು ಪೊರೆದ ಸವಿನುಡಿಯ ಪೂವಿನ ಕಂಪಿನ ಸ್ಮರಜಲದ 
ಪವಣುಣಿಸಿನಿರದ ಮತ್ತರದಾಖುಬೆರಳ ನಾಣೆಡೆಯವಳೆ ಹರಿಣಿ ತರುಣಿ (ಜನವ. ೪-೧೫); 
ರೂಪು ಸಮವಾದ ತಲೆ ಗುಡ್ಡನಾಗಿ ಸಾಂದ್ರವಾದ ಮಂಡೆಯ ಕೂದಲು ಸಣ್ಣ ನಡುವು 

. ಸಸಿನದೇಹ ಅನುರಾಗಮುಂಟು ಈ ಲಕ್ಷಣಂಗಳುಳ್ಳವಳು ಹರಿಣಿಜಾತಿಸ್ತ್ರೀ 
ಯೆನಿಸಿಕೊಂಬುವಳು (ಕಾಳುಶಾ. ೩-೪೬). ೬. [ಛಂದ] ಪ್ರತಿಪಾದದಲ್ಲಿ ಹದಿನೇಳು 
ಆಕ್ಷರಗಳನ್ನುಳ್ಳ ಆತ್ಮಷ್ಟಿಧಂದಸ್ಸಿನ ಒಂದು ಸಮವೃತ್ತ : ಹರಿಣಿಯೆನಿಪಾ 
ವೃತ್ತಂ ತೋಜಲ್‌ ನಸಂಮರಸಂಲಗಂ (ಕೈಪಿಎ. ೮೫): ""ಚಯಂ ಮೃಗ ಪಾಂಚಾಲಿಕೆ 
ವೃತ್ತಮಿಂತು ಹರಿಣೀಶಬ್ದಂ'' (ನಾನಾರ. ೯೬). [ಸಂ. ಹರಿಣೀ। 


ಹರಿಣೀನೇತ್ರೆ (ನಾ). ೧. ಹೆಣ್ಣುಜಿಂಕೆಯ ಕಣ್ಣಿನ ಆಕಾರದ ಕಣ್ಣುಗಳುಳ್ಳವಳು. 


೨. ಜಿಂಕೆಯನ್ನೇ ಕಣ್ಣಾಗಿ ಉಳ್ಳವಳು; "ವನದೇವಿ. ೧, ೨: ಹರಿಣೀನೇತ್ರೆ 
ಯನಬ್ದಷಂಡಮುಖಿಯಂ ಬಿಂಬೋಷ್ಠಿಯಂ . . . ಚಕ್ರೇಶ್ವರನೀ ವನಪ್ರಮದೆಯಂ 
ಕೈಕೊಳ್ಳದೇಂ ಮಾಣ್ಬನೇ (ಪಂಚತಂ. ೯೮-೫). (ಸಂ. ಹರಿಣೀನೇತ್ರಾ] 


ಹರಿಣೀಪ್ಲುತ (ನಾ). ಎ ಹರಿಣಿ ೬ : ಕುಲಿಶಧರ ವಾತೋರ್ವಿ ವೈಶ್ವಾನರಾನಿಲರಂತ್ಕ 


ದೊಳ್‌ ನೆಲಸೆ ಹರಿಯುಂ ಕಾಮಪ್ರದ್ಕಂಸಿಯುಂ ನಿಲೆ ಯತಿ ಷಟ್ಕದೊಳ್‌ . . . 

ಕರ್ಣಾಮೃತಂ ಹರಿಣೀಷ್ಲುತಂ (ಛಂದೋಂಬು. ೨-೧೬೭). [ಸಂ.1 
ಹರಿಣೀಯೂಥ (ನಾ). ಚಿಂಕೆಗಳ ಹಿಂಡು: ಸುರಿವ ಮಟ್‌ಗಳ್ಳಿ ಗಿರಿಕಂದರದೊಳ್‌ 

ಮಡಗಿಟ್ಟು ತಮ್ಮ ಶಾಬಕದಂಬಕ್ಕರೆಗರ್ಚಿ ಹರಿತದೂರ್ವಾಂಕುರಮಂ ಕೊಂಡುಯ್ದುದಂದು 

ಹರಿಣೀಯೂಥಂ (ಪಂರಾಮಾ. ೭-೧೫೮). !ಸಂ.1 
ಹರಿಣೇಕ್ಷಣೆ (ನಾ). ಎ ಹರಿಣೀನೇತ್ರೆ ೧: ಒರ್ವನಂ ಬೊಬ್ಬಿಅೌದಾರ್ದು ಕೊಲ್ಬ 
ಕೊಲೆಯಂ ಹರಿಣೇಕ್ಷಣೆ ಕಂಡು ಭೀತಿಯಿಂ ತಂದೆಯನೆಂದಳ್‌ (ಸುಕುಮಾ. ೭-೬). 

(ಸಂ. ಹರಿಣೇಕ್ಷಣಾ (ಹರಿಣ *- ಈಕ್ಷಣ + -)) 
| (ನಾ). (ಆಯುಧ ಮೊದಲಾದುವುಗಳ ತುದಿ ಅಥವಾ ಅಲಗು) 

ತೀಕ್ಷ ಕ್ಸ್ಲವಾಗಿರುವಿಕೆ; ಹದನಾಗಿರುವಿಕೆ: ಅವನು ಹರಿತವಾದ ಕುಡುಗೋಲಿನಿಂದ 
ಕಬ್ಬನ್ನು ಕತ್ತರಿಸುತ್ತಿದ್ದಾನೆ (ರೂಢಿ). 1ಹರಿ, (« ಪಜ) 1 - ತೃ! 


ಹರಿತ 


ಹರಿತ ೮೮೩೩ ಹರಿದಂತದಂತಿ 


ಹರಿತ್ಮ (ನಾ). ೧. ಚಲನೆ; ಸಂಚಾರ : ""ಪಂಥನಂ, ಪಂಥನೀಯಂ - ಈ ೨ ಹರಿತಂ'' ಪೂರ್ಣಶಶಿಮಂಡಳಮಂಡನಮಾದ ಹರಿತಪರಿವೇಷದವೊಲ್‌ («ಮಲ್ಲಿಪು. ೮-೭೯). 
(ಕಾಶಕ್ಯ ೨೫೮): ಹರಿಯ ಹರಿತಕ್ಕಿಂಬುಗುಡದ ತರುಗುಲ್ಮಗಳ ವರಜನ್ಮವಾಸ . . . [ಸಂ.1 
ಅರಣ್ಮದೊಳು ಬರುತಿರ್ದ ಹರಿಯಜಸುರಪರುಗಳೊಡೆಯನು (ಛಕ್ಷಾಚ. ೧-೧೮). ಹರಿತಮಣಿ (ನಾ). ಹಸಿರುರತ್ನ; ಪಚ್ಚೆ; ಮರಕತ: ಈಕೆಯರ ಪಾದಪಾತ 
೨. ಹರಿಯುವಿಕೆ; ಹರಿವು; ಪ್ರವಾಹ : ಹೊಳಯ ಹರಿತಕ್ಕೂ ಮಳೆಯ ಸುರಿತಕ್ಕೂ ದಿನೇಕೇಂದ್ರಿಯಮಸುಕೆ ತಳಿರ್ವದರಿದೆ ತಳಿರ್ದತ್ತಲ್ಲಿ ಕಲ್ಲೆರ್ದೆಯನೆ ಸೊಗಯಿಸಿತಾ ಕಳಿತ 


ರುವಂತೆ (ಚಿತ್ರಸ್ವ. ೧ ಮುನ್ನುಡಿ). ೩. ರಭಸ; ತೀವ್ರತೆ: ಸಂಗೀತದ ಸಂಚು, ತಾಳಧಾರಿಯ | 5 | ಪದಾಂಶು ಹರಿತಮಣಿಸೋಪಾನಂ (ಚಂದ್ರಪು. ೭-೧೨೪). (ಸಂ. 
ಕಳವು ವಾದ್ಯಭೇದಕನ ಮುಟ್ಟು ಗಾಣನ ಹರಿತ ಭಾವಜ್ಞನ ಚಿತ್ತ ಇಂತೀ ನಾನಾಗುಣಂಗಳ | |ಹರಿತರ್‌ "ಪರಿತರ್‌' ನೋ. 


ಲಕ್ಷ್ಮಾಲಕ್ಷಿತವಂ ತಿಳಿದು (ಸರ್ವವ. ೧೩೮-೬೮೩). [ಹರ್ಮಿ (ಆ ಪರ್ಮಿ) * -ತ್ಮ] | |ಹರಿತರು "ಪರಿತರ್‌' ನೋ. 

ಹರಿತ್ಮ (ಗು). ೧. ಹಸಿರಾದ; ಹಸಿರುಬಣ್ಣದ: ಸಮಾಪದೊಳಿರ್ದ ಹರಿತ | |ಹರಿತಾಂಕುರ (ನಾ). ಹುಲ್ಲುಗರಿಕೆ: ಒಸಗೆಯಂ ನೆವಂ ಮಾಡಿ ಹರಿತಾಂಕುರ 
ಪಲ್ಲವ ಭರಾನಮ್ರವಾದೂಂದು ಜಂಬೂವೃಕ್ಷಮನಡರ್ದು (ಕಾದಂಉ. ೭೩೩); ಫಳಪುಷ್ಟಾದಿಗಳನರಮನೆಯೊಳಗಂ ಪೊಜಗಂ ಕೆದಟ್‌ೌಸಿ ಮಕುಟಬದ್ದ ಪ್ರಭೃತಿಗಳನೊಸಗೆಗೆ 
ಘನಹಾರೀತಕಹಂಸಿಯೊಳ್‌ ಹರಿತದೂರ್ವಂ ರಾಜತದ್ರೋಣಿಯೊಳ್‌ ಘನಸಾರಂ . . . | 10| ಬರಿಸಿದೊಡೆ (ಚಾವುಪು. ೫೧). ([ಸಂ.) 
ಏಂ ಮೆಆದುವೋ ಮಾಂಗಲ್ಕಸಾಕಲ್ಕಮಂ (ಪಂಠಾಮಾ. ೫-೧೨೫). (ನಾ). ೨. ಹಸಿರು | |ಹರಿತಾನ್ನ (ನಾ). ಹಳದಿಬಣ್ಣದ ಅನ್ನ; ಚಿತ್ರಾನ್ನ : ಅರುಣಾನ್ನ ಹರಿತಾನ್ನ ದಧ್ಮಾನ್ನ 
ಬಣ್ಣ; ಪಚ್ಚೆವರ್ಣ : ""ಶ್ಮಾಮಂ, ಶ್ಯಾಮಳಂ, ರಾಮಂ, ಪಾಲಾಶಂ, ಹರಿತಂ, ಹರಿತ್‌- | ಗೂಡಾನ್ನ ಪರಮಾನ್ನ ಪಾಯಸಂ . . . ಮುಖ್ಯಭೋಜನದ್ರವೃವಾ ತರುಣಿಯರು . . . 
ಈ ೬ ಪ(ಹ)ಸುರ್‌'' (ಹಲಾಯು. ೧೨೧-೪೯); ಶ್ವೇತ ಪೀತ ಕಪೋತ ಹರಿತ ಕೃಷ್ಣ ತಂದೀಯಲು (ನವಮೋ. ೧೯-೨೯). [ಸಂ.) 


ಮಾಂಜಿಷ್ಯವೆಂಬ ಷಡುವರ್ಣವೆಂದೆನ್ನ . . . ಲಿಂಗೈಕ್ಕವ ನುಡಿಯ (ಅವಚಂ. ೧೨೨-೫೫೪); | |ಹರಿತಾಲ, ಹರಿತಾಳ (ನಾ). ೧. ಶಂಖಪಾಷಾಣ ಮತ್ತು ಗಂಧಕಗಳ 
ಶ್ವೇತಪೀತಹರಿತ ಮಾಂಜಿಷ್ಠ ಕಪೋತ ಮಾಣಿಕ್ಕ ಈ ಆಜುವರ್ಣಂಗಳಲ್ಲಿ ಬೆರೆದುದು |15 | ಸಂಯೋಗದಿಂದಾದ ಒಂದು ಬಗೆಯ ಹಳದಿಯ ಧಾತುವಿಶೇಷ; ಅರಿದಾಳ. 


ಅಭ್ರಕವೊಂದೇ (ವಚಸಂ. ೧೧೭-೭೩). ೩. ಹಸಿರುನೆಲ: `"ಶಾಡ್ಬಳಂ, ಹರಿತಂ - ಈ ೨ ೨. ಹಳದಿಛಾಯೆಯುಳ್ಳ ಹಸುರುಬಣ್ಣದ ಅಥ್‌ವಾ ಹಳದಿಬಣ್ಣದ 
ಹಸುರ್‌ ನೆಲಂ'' (ಹಲಾಯು. ೨-೪). ೪. ಹಳದಿಬಣ್ಣ. ೫. ಒಂದು ಬಗೆಯ ಹುಲ್ಲು; ಪಾರಿವಾಳ,- ಕಪೋತ. ಹರಿತಾಳ : ೧. ಹರಿತಾಳದೊಳ್‌ ನಖಾಗ್ರದೆ ಬರೆದ 
ಕರುಕೆ : "ಹರಿತಾಂಕುರ' ಪರಾ. ೬. ಸಿಂಹ. (ಸಂ.] | ನಿಜಾವಸ್ತೆಯಂ ನಿವೇದಿಸೆ ಬನದಿಂದರಗಿಳಿ ತಳರ್ವವು ದೇಶಾಂತರಕೆ ಸಂದೇಶಹರರವೋಲ್‌ 


ಹರಿತಕ (ನಾ). ೧. ಹಸಿರು ತರಕಾರಿಯಾದ ಸೊಪ್ಪು, ಕಾಯಿಪಲ್ಮ 


ಮುಂತಾದುವು: "“ಶಾಕಂ, ಹರಿತಕಂ, ಶಿಗ್ರು: - ೩ ಪಲ್ಕ, ತರಕಾರಿ, ಸೀಪಲ್ಕ, ಹುಳಿಪಲ್ಕ, 


| ಬಿರಯಿಗಳಾ (ಅಜಪು ೨-೯); ಹರಿತಾಳವನ್ನು ಶುದ್ದಿಮಾಡಿ ಲೋಳಿಸರ ಬೇರಿನಲ್ಲಿಟ್ಟು 
20 ಪುಟಹಾಕಿ ೧ ರೂ ತೂಕದಷ್ಟು ಹಸುವಿನ ತುಪ್ಪದೊಡನೆ ತಿನ್ನಲು ಕುಸುಮ ನಿಲ್ಲುವುದು 


ಸೊಪ್ಪು - ಕಾಯಿ'' (ಸಿದ್ಧಾಂತಿ. ೨೮೪). ೨. ಹಸಿರುಹುಲ್ಲು. (ಸಂ. . (ಸಕವೈ. ೪೩೧ ಪರಿಶಿಷ್ಟ). [ಸಂ.] 
ಹರಿತಗೆಡು (ಕ್ರಿ). ಓಟ ಕುಗ್ಗು; ನಡೆಗೆಡು: ಹರಿವ ಹರಿತಗೆಟ್ಟು ಜವಗೆಟ್ಟು ನಿಂದವು ಹರಿತಾಲಕ (ನಾ). ೧. ಎ ಹರಿತಾಲ ೧: "'ಪಿಂಜರಂ . . . ಹರಿತಾಲಕಂ - ೫ 
ತುರಗದಳವುಂ (ಅನಂಚ. ೨೩-೪೭). [ಹರಿತ್ಥ + ಕೆಡು] ಕರಿದಳದ ಹೆಸರುಗಳು'' (ಸಿದ್ಧಾಂತಿ. ೩೦೫). ೨. ಎ ಹರಿತಾಲ ೨. [ಸಂ.1 


ಹರಿತಗೋತ್ರ (ನಾ). ಒಂದು ಗೋತ್ರದ ಹೆಸರು; ಹಾರೀತಗೋತ್ರ: ಹರಿತ | |ಹರಿತಾಲಿ (ನಾ). ಕರುಕೆ; ದೂರ್ವೆ: `'ದೂರ್ವೆ ಹರಿತಾಲಿ!ಪಾಠಾಂ. ೪ಿ|ಯೆನೆ 
ಗೋತ್ರೋದ್ಭವನೊಪ್ಪಿರಲೀ ಶಾಸನನ 7೦೧೬ ವಿರಚಿಸಿದಂ ಗೋಪಾಳರಾಜನಿಳೆಗಿಂತೆಸೆದಂ |25 । ಕಜುಕೆಯೆನಿಸಿಕ್ಕು'' (ಮಂಗರಾ. ೩೩-೭). (ಸಂ. ಹರಿತಾಲೀ] 
(ಕೊಲ್ಲಾಶಾ. ೨೦-೪೫; 1265). 1 ಇದು "ಹಾರೀತಗೋತ್ರ' ಎಂಬುದರ ಅವಲಿಖಿತ। ಹರಿತಾಳ "ಹರಿತಾಲ' ನೋ. 

ಹರಿತಚ್ಛ (ನಾ). ಒಂದು ಬಗೆಯ ಹೂವು (?) : ಪರಿತಚ್ಛವನ್ನು ಧರಿಸುವುದರಿಂದ ಹರಿತ್ತು (ನಾ). ೧. ಹಸಿರು; ಹಸಿರುಬಣ್ಣ: ""ಶ್ಕಾಮಂ . . . ಹರಿತಂ, ಹರಿತ್‌ - 


ಉಷ್ಣಕರವಾಗಿ ಕಹಿಯಾಗಿ . . . ಕ್ರಿಮಿರೋಗಗಳನ್ನೂ ವಾತರೋಗವನ್ನೂ ಪರಿಷರಿಸುವುದು ಈ ೬ ಪ(ಹ)ಸುರ್‌'' (ಹಲಾಯು. ೧೨೧-೪೯). ೨. ಹುಲ್ಲು. ೩. ದೆಸೆ; ದಿಕ್ಕು. 
(ಸಕವೈ. ೪೫). (?./ ಸಂ. ಹರಿತಚ್ಛದ - ಹಸುರುಎಲೆಗಳನ್ನುಳ್ಳುದು] ೪. ಗಿಡಮರಗಳ ಎಲೆಗಳಲ್ಲಿರುವ ವರ್ಣಧಾತು; ಪತ್ರಹರಿತ್ತು: ಕೆಲವು ಜೀವಿಗಳು 

ಹರಿತನಯ (ನಾ). ೧. ವಿಷ್ಣುವಿನ ಮಗ; ಮನ್ಮಥ: ವರವನಿತೆಯರ್ಗ್ಗೆ ರಿಪುಗಳ್ಲಿ |3| . . . ತಮ್ಮಲ್ಲಿರುವ ಹರಿತ್ತು (Chlorophyll) ಎಂಬುದರ ಸಹಾಯದಿಂದ ತಮ್ಮ 
ಕದರ್ಶ್ವಿಜನಕ್ಕೆ ತೈಲದಂಡಾಧೀಶಂ ಹರಿತನಯಂ ಹರಿತನಯಂ ಹರಿತನಯಂ ಧರೆಯೊಳೆಂದು ಆಹಾರವನ್ನು ತಾವೇ ಸ್ವತಃ ತಯಾರಿಸಿಕೊಳ್ಳುತ್ತವೆ (ಪರಜೀ. ೧). ಸಂ. ಹರಿತ್‌! 
ಪೊಗಳದರೊಳರೇ (ಎಕ. ೪. ಅರಸೀ. ೧೪೧-೩೦: 1158). ೨. ಇಂದ್ರನ ಮಗ; ಅರ್ಜುನ: ಹರಿತ್ರ್ರದೇಶ (ನಾ). ಹಸಿರುಹುಲ್ಲಿರುವ ಸ್ಥಳ: ಹರಿತಾಯಮಾನಮಪ್ಪ 

(ಮೇಲಿನ "ಎಕ. ೪' ಪ್ರಯೋಗವನ್ನು ನೋಡಿ) ೩. ಸೂರ್ಯನ ಮಗ; ಹರಿತ್ತದೇಶಮನೀಶಂ ಮಹಾಪ್ರಾಸಾದದುಪರಿಮತಳದೊಳಿರ್ದು ನೋಡುತಿರ್ಪನ್ನೆಗಂ 
ಕರ್ಣ: (ಮೇಲಿನ "ಎಕ. ೪' ಪ್ರಯೋಗವನ್ನು ನೋಡಿ). (ಸಂ. (ಚಂದ್ರಪು. ೪-೪೯ ವ). (ಸಂ.] 

ಹರಿತನಯಾರಿ (ನಾ). ವಿಷ್ಣುವಿನ ಮಗನಾದ ಮನ್ಮಥನ ಅಥವಾ ಸೂರ್ಯನ |35 | ಹರಿತ್ತ (ನಾ). ಕುದುರೆಯಾಗಿರುವಿಕೆ; ಕುದುರೆಯ ಸ್ವರೂಪ: ಧುರಧರೆಯಲ್ಲಿ 
ಮಗನಾದ ಯಮನ ಶತ್ರು; ಶಿವ. ೨. ಗಂಗೆಗೆ ಶತ್ರುವಾದವಳು; ಯಮುನೆ. ಸೋಲ್ತ ತಮವೇಳ್ತುರಗಾಕೃತಿಯಿಂ ವರೂಢಮಂ ಧರಿಯಿಸಿ ಸೇವೆಗೆಯ್ಕಲೊಲವಿಂ 
೧ , ೨.: ಹರಿತನಯಾರಿಯೆಂದೆನಿಸಿಯುಂ ಧವಳಾಂಶುಕಧಾರಿ . . . ಅಪ್ರಮೋಹ ಭಾಸುರ ದಿನನಸ್ತನಗೇಂದ್ರಕೆಯ್ದೆ . . ..ಆ ಹರಿತ್ವಮಂ ತ್ವರಿತದಿ ಬಿಟ್ಟು ಮುತ್ತಿದುದು ಕತ್ತಲೆ 
ನೆನಿಸಿರ್ದು ಮನ್ವಿತನಯಸ್ಥಿ ತಿಯೊಪ್ಪಿದನದ್ರಿಚಾಧವಂ (ಶಬಶಂ. ೧-೭೯). ತಳ್ತು ಸಮಸ್ತಧಾಶ್ರಿಯಂ (ತ್ರಿಪುವಿ. ೭-೮೨). [ಸಂ.) 

(ಸಂ. (ಹರಿತನಯ -“- ಅರಿ; ಹರಿತನಯಾ *- ಅರಿ] ಹರಿದಂತ (ನಾ). ದಿಕ್ಕಿನ ತುದಿ; ದಿಗಂತ: ವನಲಕ್ಷಿ, ಹರಿದಂತದೊಳ್‌ ಪಸರಿಸಿದ 


ಹರಿತನುಜ (ನಾ). ವಾಯುಪುತ್ರ; ಹನುಮಂತ : ಉತ್ತಮದ ಲಿಂಗವನು ಧರಿಸಿಯೆ | 4 | ಕಹಳಾರವದಿನಿವರ ಬರವಜ್‌ದು ಗಂಧವಹನಂ ನೀಂ ತಳ್ವದಿಲ್ಲಿಗಾರ್ಯನ ಕರೆದು ತಾರೆಂದು 
ಹಸ್ತದಲಿ ಹರಿತನುಜ ತರುತಿರಲಿತ್ತ ಹರಿಯಿದಿರಿನಲಿ ಕಂಡನು ಲಿಂಗಕೋಟಿಗಳ | ಸಂತಸದೆ ಕಳಿಪಿದಳೊಯೆನೆ ಬಂದುದುದ್ಕಾನದಿಂ ತಂಬೆಲರ್‌ ಪದ್ಮರಾಜನೆಡೆಗೆ 


(ಕೌಶಿರಾ. ೪೪-೨೨). ([ಸಂ.1 (ಪದ್ಮರಾ. ೮-೨೧); ಹರಿದಂತಂಗಳನೆಯ್ದೆ ಮಂಗಳಮಹಾವಾದ್ಮಸ್ವನಂ (ತ್ರಿಪುವಿ. ೬೧-೪೭). 
ಹರಿತನುಜೆ (ನಾ). (ದಕ್ಷ) ಬ್ರಹ್ಮನ ಮಗಳು; ದಾಕ್ಷಾಯಣಿ: ಹರಿತನುಜೆ (xo. " 
ಗರ್ಧಾಂಗವಿತ್ತೆ ಹರಿಯಂ ಪೊತ್ತೆ (ಪ್ರೌಢರಾ. ೫-೧). [ಸಂ. ಹರಿತನುಚಾ। ಹರಿದಂತದಂತಿ (ನಾ). ದಿಗಂತದ ಆನೆ ; ದಿಗ್ಗಜ: ಹರಿದಂತದಂತಿಗಳ ಗೋಣಿಂದು 


ಹರಿತಪರಿವೇಷ (ನಾ). ಹೊಂಬಣ್ಣದ ಪ್ರಭಾವಳಿ,- ಪ್ರಭಾಮಂಡಲ: |45| ಕುಸಿಯದೇನಿರಲಾರ್ಪವೇಯೆಂದು ನೋಟಕರ್‌ ಮೂಗಿಂಗೆ ಬೆರಳಿಟ್ಟು ಸೋಜಿಗಂಬಡುತಿರೆ 
ತಿಳಿಗೊಳದ ಸುತ್ತಲುಂ ಕಣ್ಣೊಳಿಸಿತು ತಳತಳಿಸುವೆಳಗಜುಂಕೆಯ ಗಟ್‌ತಟ್ಲ್‌ಳವಸಲೆ ಸಮಸ್ತಬಲಮಂ ನೆರಪಿ (ಪದ್ಮರಾ. ೩-೫೦). (ಸಂ. ಹರಿದಂತದಂತಿನ್‌] 


ಹರಿದಂಬರ 


ಹರಿದಂಬರ (ನಾ). ಹಸಿರುಬಟ್ಟೆ; ಹಸಿರುವಸ್ತ್ರ: ಭೂಮಿದೇವಿ ಪೊದೆದತಿ 
ಹರಿದಂಬರಮೆಂಬಂತಿರೆ ಪಸುರಾದುರು ಶಾಳಿಕ್ಷೇತ್ರವೆಸೆಗು೦ (ಹಮ್ಮಿರ. ೧-೫೦). (ಸಂ.] 

ಹರಿದರುಶನ (ನಾ). ವಿಷ್ಣುವಿನ ದರ್ಶನ: ಹರಿದರುಶನಕಾಗಿ ನಾರದರು ಬರಲು 
ಸಿರಿದೇವಿ ಹೊಜಗಿನ ಬಾಗಿಲಲಿದ್ದಳು (ಪುರಂದ. ೩-೫೦ ಪಲ್ಲವಿ). [ಇ ಸಂ. ಹರಿದರ್ಶನ] 

ಹರಿದಶ್ವ (ನಾ). ೧. ಸೂರ್ಯ: ಹರಿದಶ್ವಂ ಬಂದಪಂ ವಾಹಳಿಗೆನುತರುಣಂ . . . 
ಕುಂಕುಮಘನರಸಮಂ ಸಿಂಪಿಸುತ್ತಿರ್ದನೆಂಬಂತಿರಲೆತ್ತಂ ಪೊಣ್ಮೆದತ್ತುದುಯಸಮಯ 
ದೊಳ್‌ ಶೋಣಸೂರ್ಯಾಂಶುಜಾಲಂ (ಕಾದಂಪೂ. ೧೪೧): ಹರಿದಶ್ವನ ತುರಗಂಗಳ 
ತಿರನೆಳಲೊ ಭೂಮಿದೇವಿ ಪೊದೆದತಿಹರಿದಂಬರಮೆಂಬಂತಿರೆ ಪಸುರಾದುರು 
ಶಾಳಿಕ್ಟೇತ್ರವೆಸೆಗುಂ (ಹಮ್ಮಾರ. ೧-೫೦). ೨. (ಸೂರ್ಯನ) ಹಸುರುಬಣ್ಣದ 
ಕುದುರೆ: ಕಿರಣಂಗಳೆ ಕಾವುಗಳೆನೆ ಹರಿದಶ್ವಂಗಳೆ ಪಸುರ್ತ ಪಸುರೆಲೆಯೆನೆ 
ತೋರ್ಪರುಣದಿನಮಣಿ ಬಯಲ್ಲಾವರೆಯನೆ ಪೋಲ್ತಿರ್ದನಪರಗಿರಿವರಶಿರದೊಳ್‌ 
(ಕಾವೃಸಾ. 6೮0. ಶೂದ್ರಕ). ೩. ಎಕ್ಕದ ಗಿಡ; ಅರ್ಕವೃಕ್ಷ.. ಸಂ.) 

ಹರಿದಳ (ನಾ). ಎ ಹರಿತಾಲ ೧: ಬರಿಗಜಕ್ಕೆ ಹೊರದೇಶಗಳಿಂದ ಆಮದಾಗುವ 
ವಸ್ತುಗಳಾವುವೆಂದರೆ . . . ಪರಿಶುದ್ದವಾದ ಹೊಳಪುಗಾಜು, ಕೆಂಪು ಹರಿದಳ 
(ಪ್ರವಾಣ. ೯೫). [ಆ ಸಂ. ಹರಿತಾಲ| 

ಹರಿದಾಟ "ಪರ್ಮಿ' ಪರಾ. 

ಹರಿದಾಡು "ಪರ್ಮಿ' ಪರಾ. 

ಹರಿದಾರಿ, ಪರಿದಾರಿ, ಹರದಾರಿ (ನಾ). ದೂರವನ್ನು ಅಳೆಯುವ ಒಂದು 
ಪ್ರಮಾಣ; ಸುಮಾರು ಮೂರುಮೈಲಿ ಅಳತೆಯ ಪ್ರಮಾಣ: ಹರಿದಾರಿ 
ಪರಿಯಂತರ ಹೋಗಿ ಜಿನದತ್ತಗುರುವಿನ ಚರಣಾಬ್ದಕೆರಗಿ (ಜನರಾ. ೬-೧೩೩); 
ಹಳೆಮನೆಗೆ ಮೇಗರವಳ್ಳಿಯಿಂದ ಸುಮಾರು ಒಂದು ಹರಿದಾರಿ (ಮರಮ ೩೨). ಸಿ ಪರಿದಾರಿ: 
ಪರಿದಾರಿಯಳತೆಯಗಲದ ಸರಿಯೆನೆ ನಾಲ್ಡೆಸೆಯೊಳೆಸೆವ ಪಳಿಕಿನ ಮಣಿಗಳ ನೆರೆದುದು 
ಸೋಪಾನಂಗಳ್‌ ಬೆರೆದಿರಲಾ ತೀರ್ಥಮಿರ್ದುದುಣ' ತಿಳಿನೀರಿಂ (ಹಾಲಾಸ್ಮ. ೩-೧೬-೫). 
ಹರದಾರಿ: ಹರ!ಪಾಠಾಂ. ರಿ] ದಾರಿಯಳತೆಯಲಿ ಇದಿರೊಳೊಂದುದ್ಕಾನವನವಿರಲದಜ 
ಸೊಬಗಂ ನೋಡುತಂ . . . ವಾಲ್ಮೀಕೇಶ್ವರನು ನಿಂದು (ಬಸಪು. ೨೬-೩೨); ಹಳ್ಳಿಗಳ 
ಜನರು ನೀರಿಗಾಗಿ ಎರಡೆರಡು ಹರದಾರಿ ಹೋಗುವದು ಅಪರೂಪವಲ್ಲ (ಕಭಾಗೆ. ೭). 

(2) 

ಹರಿದಾಸ (ನಾ). ದೀಕ್ಷೆಯನ್ನು ಪಡೆದ ವಿಷ್ಣುಭಕ್ತ ; ಮಾಧ್ವಸಂಪ್ರದಾಯದ, 
ವಿಷ್ಣುಸ್ತುತಿಯ ಕೀರ್ತನೆಗಳನ್ನು ರಚಿಸಿ, ಹಾಡಿ, ಭಕ್ತಿಪ್ರಚಾರ ಮಾಡುವ, 
ದೀಕ್ಷೆಯನ್ನು ಪಡೆದ ಭಕ್ತ : ಹರಿದಾಸರ ಸಂಗ ದೊರಕಿತು ಎನಗೀಗ ಇನ್ನೇನಿನ್ನೇನು 
(ಪುರಂದ. ೨-೬೯ ಪಲ್ಲವಿ); ಹರಿದಾಸರಲ್ಲಿ ನರಹರಿತೀರ್ಥ, ಶ್ರೀಪಾದರಾಯ . . . 
ಹೆಳವನಕಟ್ಟೆ ಗಿರಿಯಮ್ಮ ಇವರೇ ಮೊದಲಾದವರು ಮುಖ್ಯರಾಗಿದ್ದಾರೆ (ಭಾರದ. ೩೧೧). 

[ಸಂ.1 

ಹರಿದಾಸಿ "ಹರದೇಶಿ' ನೋ. 

ಹರಿದಾಳಿ, ಹರದಾಳಿ (ನಾ). ಬಿರುಸಿನ ಮುತ್ತಿಗೆ; ರಭಸದ ಆಕ್ರಮಣ,- 
ದಾಳಿ: ಸಾಲ ಸಾವಿರ ದೀವಿಗೆಯ ಹರಿದಾಳಿಗಳುಕದೆ ನೃಪರ ಮೋಜ್‌ಗಳೋಳಿಗಳ 
ನೆಟ್‌ ಹೊದ್ದಿ ಕತ್ತಲೆ ನಿಂದುದಲ್ಲಲ್ಲಿ (ಕುವ್ಮಾಕ. ೧-೧೯); ಅರಿಕರ್ಮಗಳ ಸುಡುವೆವು 
ಮೋಕ್ಷದುರ್ಗಕೆ ಹರಿದಾಳಿವಿಡುವೆವು (ಭರಚ. ೬೫-೫೭). ಹರದಾಳಿ : ಹರನ ಗಿರಿಗುಡಿಗಳಲಿ 
ಸುರೆ ಮಾಂಸ ಮಾಜೀತು ಶರಣರಿಗೆ ಹರಣ ಪಿರಿದಾಗಿ ಜಗದಲ್ಲಿ ಹರದಾಳಿ ನೋಡ 
(ಸರ್ವಜ್ಞ. ೧೦೫೩). ([ಹರ್ಕಿ (ಆ ಪರ್ಮಿ) 3- ದಾಳಿ (ಆ ದಾಬ್‌)) 

ಹರಿದಿಗೃದನ (ನಾ). ಪೂರ್ವದಿಕ್ಕಿನ ಮುಖ; ಪೂರ್ವದಿಕ್ಕು: ಹರಿದಿಗ್ವದನಂ 
ಸಂಧ್ಯಾಸ್ಫುರಿತಾಧರಮಧುರತಾರಕಾವಸನಂ ಬಾಸುರಚಂದ್ರಿಕಾತಿಲಕಮುಡುವರಕಾಂತಿ 
ಯುತಂ ಬೆಡಂಗುವೆತ್ತತ್ತಾಗಳ್‌ (ಅಜಿಪು ೬-೩೯). [ಸಂ.] 

ಹರಿದಿನ (ನಾ). ೧. ವಿಷ್ಣುವಿನ ಪ್ರೀತ್ಯರ್ಥವಾಗಿ ಉಪವಾಸವಿದ್ದು ಪೂಜೆ, 
ಕೀರ್ತನೆ ಹಾಗೂ ಜಾಗರಣೆ ಮಾಡುವ ದಿವಸ,- ಏಕಾದಶಿ ಮತ್ತು ದ್ವಾದಶಿ: 


ಹರಿದಿನವಿಂದು ಯಜ್ಞಾರಂಭದಿನ ವಡ್ಡಂತಿ ಲೇಸೆಂದು ಬಂದು ನಾನಾಮುಖದ ದಾನಕೆ ! 


೮೮೩೮ 


15 


20 


25 


30 


ಹರಿನಂದನ 


ತಂದ ವಸ್ತುವ ಬಾಚಿ ಹೊಳ್ಳಿಸಿ ತಿಂದು ಕೊಬ್ಬಿದ ನಿಮಗೆ ಸುಭಟರ ಮಾತದೇಕೆ (ಐವ್ಕಾವಿ. 
೭-೧೩); ಹರಿದಿನದಲಿ ಉಂಡ ನರರಿಗೆ ಘೋರನರಕವು ತಪ್ಪದು (ಪುರಂದ. ೧-೧೩೪ ಪಲ್ಲವ). 
೨. ಹಾಲಕ್ಕಿ ಒಕ್ಕಲಿಗರು ಆಚರಿಸುವ ಒಂದು ಹಬ್ಬ: ಹಾಲ್ವಕ್ಕೀ ವೊಕ್ಕಲಿಗರಲ್ಲಿ 
ಹರಿದಿನ, ದೀವಳಿಗೆ, ಹೋಳೀಹುಣ್ಣಿವೆ, ಇವು ಮೂರು ದೊಡ್ಡಹಬ್ಬಗಳು. ಉಗಾದಿಯಾದ 
ಬಳಿಕ ಯೆಂಟು ದಿವಸದವರೆಗೆ ಹರಿದಿನದ ಸಮಾರಂಭ ನಡೆಯುತ್ತದೆ (ಕಛಾಗ. ೧೩೭). 
| [ಸಂ.) 
ಹರಿದೊಗಲು "ಪಜ್‌ದೊವಲ್‌' ನೋ. 
ಹರಿದ್ರ (ನಾ). ಹಳದಿಬಣ್ಣ; ಅರಿಸಿನ ಬಣ್ಣ: '“ಪೀತಂ ಹರಿದ್ರಮೆನೆ ರಜನಿವರ್ಣಂ'' 
[ಸಂ. ಹರಿದ್ರಾ! 


(ಮಂಗರಾ. ೧೩೧-೨೨). 


|ಹರಿದ್ರತ್ನ (ನಾ). ಹಸಿರುಬಣ್ಣದ ಹರಳು; ಮರಕತಮಣಿ; ಪಚ್ಚೆಮಣಿ: 


ಭಾಸೃದ್ಧಿತ್ತಿಯಂ ಸುತ್ತಿರೆ ಸುರುಚಿರಚಿತ್ರಂ ಹರಿದ್ರತ್ನ ಮಧ್ಕಾಜಿರಮಂ ಮುಕ್ತಾವಲೀ 
ರಂಗವಲಿ ಬಳಸೆ (ಪೂರಾಮು. ೫-೧೧೨); ಮಿಸುಪ ಹರಿದ್ರತ್ನಮೊಂದಿರ್ದ ಮುಂಗೈಸರಂ 
(ರಾಜಶೇ. ೪-೭೧). ([ಸಂ.1 

ಹರಿದ್ರವನ (ನಾ). ಅರಿಸಿನದ ಗಿಡಗಳ ತೋಪು : ವನಲಕ್ಷಿಯ ನೇತ್ರಾಂಶುಕವೆನೆ 
ನೇತ್ರಕ್ಕೆಸೆದು ಮಿಸುಗಿ ಪಸುರ್ವಡೆದುವು ನಂದನದ ಕೆಲಂಬಿಡಿದಾರ್ದಕವನ ಜೀರಕವನ 
ಹರಿದ್ರವನ ಸಂತತಿಗಳ್‌ (ಪುಷ್ಪಪು. ೨-೪೭). [ಆ ಸಂ. ಹರಿದ್ರಾವನ] 

ಹರಿದ್ರಾಂಗ (ನಾ). ಅರಿಸಿನವನ್ನು ಲೇಪಿಸಿದ ಮೈ: ಚಂದ್ರಹಾಸಂ ಕಂಡನಿದಿರೆ 
ಕುಂಕುಮಸುರಂಜಿತಹರಿದ್ರಾಂಗದಿಂ ಕಂಗೊಳಿಪ ನೂತನವಧೂವರರನು (ಚೈಮಿಭಾ. 
೨೯-೪೨); ಕುಂಕುಮಸುರಂಜಿತಹರಿದ್ರಾಂಗದಿಂ ಮೆರೆವ ನೂತನ ವಧೂವರರು 
ಬಂದರಿದಿರಾಗಿ (ಚಂದ್ರಸ. ೬೯-೧೬). [ಸಂ.) “ 

ಹರಿದ್ರಾಕ್ಷೆ (ನಾ). ಒಂದು ಬಗೆಯ ಸಸ್ಕ : "'ಕೃಷ್ಣಫಲಾ - ಬಾವುಜಿಗೆ, ಹರಿದ್ರಾಕ್ಟೆ, 
ಕರಿಯ ನಾಯಿತೊಳಸಿ, ತೊಳಸಿ'' (ಓಪಧಿ. ೩೯). (ಸಂ. ಹರಿದ್ರಾಕ್ಷಾ) 

ಹರಿದ್ರುಮ (ನಾ). ದೇವದಾರುವೃಕ್ಷ : ""ಪೀತದಾರುಃ- ಹರಿದ್ರುವು (ದೇವದಾರು)'' 
(ಓಪಧಿ. ೯೯). [ಸಂ.) 

ಹರಿದ್ರೆ (ನಾ).' ೧. ಅರಿಸಿನ: ""ಅರಿಸಿನಂ ಸಿತಂ ಹರಿದ್ರೆ ರಜನಿಯೆನಿಕ್ಕು'' (ಮಂಗರಾ. 
೩೯-೨೮); ವಾಜಿಗೆ ಪೂಸುಗೆ ಕುಂಕುಮ ಹರಿದ್ರೆ ಗಂಧಾಧಿಗಳಂ (ಅಶ್ವಶಾ. ೮-೧೪). 
೨. ಅಳಲೆ; ಅಣಿಲೆ: "“ಜೀವಕಿ ಹರೀತಕಿ ಹರಿದ್ರೆ ಶಿವೆಯೆನಲಣಿಲೆ'' (ಮಂಗರಾ. 

(ಸಂ. ಹರಿದ್ರಾ) 

ಹರಿದ್ವರ್ಣ (ನಾ). ಹಸಿರುಬಣ್ಣ: ಸುಂದರವಾದ ಹರಿದ್ವರ್ಣದ ನೇತ್ರಗಳು ತುಸು 
ದೂರ ಸರಿದಂತಿದ್ದುವು (ಪುನರು. ೫೨೪). [ಸಂ.] 2%. 

ಹರಿದ್ವಸು (ನಾ). ಹಸಿರುರತ್ನ; ಮರಕತಮಣಿ; ಪಚ್ಚೆ: ಆ ವೇದೀಸ್ಕಳದೊಳ್‌ 
ಹರಿದ್ವಸುವ ಪಾತ್ರಂಗಳ್‌ ಲಸದ್ದೂರ್ವೆಯಿಂ ತೀವಿರ್ದುಂ ನವಚಂದ್ರಕಾಂತಚಷಕಂಗಳ್‌ 
ಚಂದನಕ್ಟೋದದಿಂ ತೀವಿರ್ದುಂ. . . ಬಜ್‌ದಿರ್ದವೋಲೆಸೆದುವಾದಂ ವರ್ಣಸಾಮಾನ್ಮದಿಂ 
(ಚಂದ್ರು. ೬-೫೪). '(ಸಂ.] 

ಹರಿದ್ವಾರ (ನಾ). ಗಂಗಾನದಿ ಬೆಟ್ಟಗಳಿಂದಿಳಿದು ಬಯಲುಪ್ರದೇಶಕ್ಕೆ ಬರುವ 
ಸ್ಥಳ ಮತ್ತು ಆ ಸ್ಥಳದಲ್ಲಿರುವ ಪುಣ್ಮತೀರ್ಥ: ತನುವೆಂಬುದೊಂದು ಹುತ್ತಕ್ಕೆ 
ಒಂಬತ್ತು ಬಾಗಿಲು ತಾಮಸವೆಂಬ ಸರ್ಪಂಗೆ ತಲೆ ಹದಿನಾಲ್ಕು ಒಡಲಾಜು ಬಾಲವ 
ಬ್ರಹ್ಮಲೋಕಕ್ಕೆ ಇಟ್ಟು ಶಿರವ ಹರಿದ್ವಾರದಲ್ಲಿರಿಸಿ ಕರಣೇಂದ್ರಿಯಂಗಳೆಂಬ ಕಾಳಕೂಟ 
ವಿಷವನೆ ಉಗುಳುತ್ತಿದೆ ನೋಡಾ (ಸದ್ದೇವ. ೧೨೨). [ಸಂ.] 

ಹರಿದ್ಯೂಹ (ನಾ). ದಿಕ್ಕುಗಳ ಸಮೂಹ; ಎಲ್ಲಾ ದಿಕ್ಕುಗಳು: ಪೂರ್ಣ 
ದುಗ್ಮಾರ್ಣವ ದೊರೆಗೆಣೆವಂದತ್ತು . . . ಉದ್ದಾಮಸೌಧದ್ಮುತಿಭರಿತ ಹರಿದ್ಧೂಹ 
ಮಾಸ್ಥಾನಗೇಹಂ (ಚಂದ್ರಪು ೫-೩). (ಸಂ. 

ಹರಿಧಾಮ (ನಾ). ವೈಕುಂಠ: ಹರಿಧಾಮಕ್ಕಾಳ್ವಂದಾರಿರದೆಯ್ದಿದರ್‌ (ದಿವ್ಮಚ. 

[ಸಂ.] 


೩೭-೨೦). 


೧೧-೨೬). 


«5 | ಹರಿನಂದನ (ನಾ). ೧. ವಾಯುವಿನ ಮಗ; ಭೀಮ: ಅಂಜಿದರಂ ನಿಜಬಾಹು 


ವಜ್ರಪಂಜರದೊಳಗಿಟ್ಟು ಕಾವ ಹರಿನನ್ನನನಾಶ್ರಿತರಾದ ಶಿಷ್ಟರಂ ಪೊರೆವ ಪೊಗರ್ತೆವೆತ್ತ 


ಹರಿನಾದ 


ಬಲಿ ಬಾವಿಪೊಡೀತನೆ (ಸೌಣಇಇ. ೫%. ೭೪-೧೫; 1112). ೨. ಹನುಮಂತ; 
ಆಂಜನೇಯ: ನೊಂದ ಹುಲಿಯಂತಸುರನಾ ಹರಿನಂದನನ ಹೊಗಳಿದನು . . . 
ಕೋಪದಿ ತಿವಿದನನಿಲಜನ (ಕೌಶಿರಾ. ೨೨-೨೪). ೩. ಇಂದ್ರನ ಮಗ; ಅರ್ಜುನ: 
ಹರಿನಂದನನ ಬಿಡದೆಸುತ ಬಂದನು ಭೀಷ್ಮ ಮುಳಿಸಿನಲಿ (ಕುವ್ಕಾಭೀ. ೬-೨೧); ಹರಿನಂದನನ 

ವಿವೃ್ಯಹರಿಮಯವರೂಥಮಂ ಹರಿವೇಗದಿಂದೆಸಪ ಹರಿಚತುಷ್ಟಯಮುಮಂ . . 
ಧಾತುಗಿಡಿಸಿ (ಜೈಮಿಭಾ. ೨೫-೪೬). ೪. ಕಾಮ; ಮನ್ಮಥ. ೩, ೪ : ಹರಿನಂದನಭಂಜನ 
ನಹಿಮರುಚಿಸುತಾರಾತಿ ವಿಜಯನಾತ್ತಸುಭದ್ರಂ ವರಭೀಮಧರ್ಮಯುತನಾಗಿರುತಂ 
ನರನಲ್ತು ಬಸವನೆನಿಸಿದನಲ್ಲೇ (ವೃಷವಿ. ೫-೩೬೯). [ಸಂ.) | 
ಹರಿನಾದ (ನಾ). ೧. ಸಿಂಹದ ಗರ್ಜನೆ. ೨. ಉತ್ಸಾಹ ಹಾಗೂ ಶೌರ್ಯ | 
| 


ಸೂಚಕವಾದ ಧ್ವನಿ; ಸಿಂಹನಾದ: ತಾಮ್ರಧ್ವಜಂ ಹರಿನಾದಮಂ ಮಾಡಿ 
ಹರಿದಾಡುತಿರೆ (ಜೈಮಿಭಾ. ೨೫-೪೬); ಪರಬಲದೊಳರಿಗಳ ಹರಿನಾದಂ ಪಿರಿದಾದುದು 
(ಅದ್ಭುತ. ೫೧-೧೦). [ಸಂ.) | 
I 
| 


10 


ಹರಿನಾಮ (ನಾ). ವಿಷ್ಣು ಅಥವಾ ಕೃಷ್ಣನ (ಬೇರೆ ಬೇರೆ) ಹೆಸರು,- ನಾಮ: 
ಸವಣರ ಕಂಡರೆ ಬತ್ತಲೆಯಪ್ಪಿರಯ್ಕಾ ಹಾರುವರ ಕಂಡರೆ ಹರಿನಾಮವೆಂಬಿರಯ್ಕಾ 
(ಬಸವ. ೧೦೩); ಕಲಿಯುಗದೊಳು ಹರಿನಾಮವ ನೆನೆದರೆ ಕುಲಕೋಟಿಗಳುದ್ದರಿಸುವುವು | 15 
(ಪುರಂದ. ೪-೩೧. ಪಲ್ಲವಿ). [ಸಂ. ಹರಿನಾಮನ್‌] 

ಹರಿನಾಳಿ (ನಾ). ನೀರು ಮೊದಲಾದುವು ಹರಿದು ಹೋಗಲು ಮಾಡಿದ ದಾರಿ; 
ಮೋರಿ; ಚರಂಡಿ: ""ಪ್ರಣಾಳೀ, ಜಳಪದ್ಭತಿಃ - ಈ ೨ ಹರಿನಾಳಿ'' (ಹಲಾಯು. 
೧೧೩-೬೬). (ಹರಿ (ಆ ಪರ್ಮಿ) 4 ನಾಳ್ಗಿ (- ನಾಲಿ) | 

ಹರಿನಾಳಿಗೆ "ಪರಿನಾಳಿಗೆ' ನೋ. | 

ಹರಿನೀರು "ಪರಿನೀರ್‌' ನೋ. | 

ಹರಿನೀಲ, ಹರಿನೀಳ (ನಾ). ಕಪ್ಪುನೀಲವರ್ಣದ ರತ್ನ; ಇಂದ್ರನೀಲ: | 
ಆ ನಿಖಿಲರಾಜಕಿರೀಟಕೀಲಿತ ಹರಿನೀಲಮುಣಿ ಮುದಾಳಿವತಿಲಾಪರಿಚುಂಬಿತ 
ಚರಣಾರವಿಂದಂ (ಪಂರಾಮ. ೩-೧೭ ವ); ದಳಿತಾಬ್ದದಿಂದಮೊಂದೊಂದಳಿಗಳ್‌ ನೆಗೆನೆಗೆದು | 
ಮತ್ತಮೆಅಗುತ್ತಿರೆ ತನ್ನಳಿನಿ ಹರಿನೀಲದಿಂ ಕಂದಳದೊಳ್ತಿಆ್‌ಕಲ್ಲನಾಡುವಂತೆ |25 
ವೊಲೆಸೆಗುಂ (ರಾಜಶೇ. ೨-೭೧). ಹರಿನೀಳ : ಬಿದಿ ಹರಿನೀಳದೊಳ್ಳಡೆದಜಾಂಡಮನಂಜನ 
ದೊಳ್ಳೊರಳ್ಳಿದಂತೊದವಿರೆ ಮರ್ಬು (ಮಲ್ಲಿಪು. ೭-೨೨) ; ಯಾಮಿನಿಯಂತೆ ಚಂದ್ರ 
ರುಚಿರಾಜಿತಂ ... ವಾಯುಪಥದಂತದು ಹರಿನೀಳಭಾಸುರಂ (ಪುಷ್ಪಪು. ೧೩-೮೩). [ಸಂ.) 

ಹರಿನೀಲಚ್ಛವಿ, ಹರಿನೀಳಚ್ಛವಿ (ನಾ). ಇಂದ್ರನೀಲದ ಕಾಂತಿ: ಹರಿನೀಲಚ್ಛವಿ 
ಪುಂಡರೀಕನಯನಂ ವಿಸ್ತೀರ್ಣವಕ್ಷೆಸ್ವಲಂ . .. ಗಂಡರೊಳ್‌ ನೀಅಂ (ಪಂರಾಮಾ: ೮-೧೨); 
ಹರಿನೀಲಚ್ಛವಿ ರೋಚನಾರುಚಿರನೇತ್ರಂ ವೃತ್ತಗಾತ್ರಂ . . . ಕ್ರೋಧೋದ್ಮುರಂ ಸಿಂಧುರಂ 
(ಚಂದ್ರಪು. ೯-೧೦೦). ಹರಿನೀಳಚ್ಛವಿ: ಹರಿನೀಳಚ್ಛವಿಯೆಂಬ ಚೆಲ್ವ ತೊವಲಂ 
ಕಲ್ಲೋಲಹಸ್ತಾಗ್ರದೊಳ್‌ ಧರಿಸಿರ್ಯಂ . . . ದುರ್ಧರನಿರ್ಫೋಷಣದಿಂದೆ ಪುಯ್ಮಲಿಡು 
ವಂತಿರ್ದತ್ತು ದುಗ್ಡಾರ್ಣವಂ (ಬಾಧಪು. ೮-೬೭). [ಸಂ.] 

ಹರಿನೀಲದ್ಯುತಿ (ನಾ). ಇ ಹರಿನೀಲಚ್ಛವಿ: ಹ೦ನೀಲದ್ಕುತಿಜಾಲದಿಂ ರವಿಗೆ 
ಶೀತದ್ಮೋತಿಗುದ್ಯೂತಭೀಕರರಾಹುವ್ರಜಶಂಕೆಯಂ ಮರಕತಪ್ರದ್ಕೋತಜಾತ | 
ಪ್ರಭಾಸುರದಿಂದಾ ಹಯಸಂಕುಲಕ್ಕೆ ಹರಿಣಂಗುಶ್ಕೀರ್ಣದೂರ್ವಾಂಕುರೋತ್ಕರವಿಭ್ರಾಂತಿ | 
ಯನುಂಟುಮಾಡಿ ಕರುಮಾಡಂ ನಾಡೆ ಕಣ್ಣೊಪ್ಪುಗುಂ (ಕುಸುಮಾ. ೨-೧೨೭). (೫೦.1 | 

ಹರಿನೀಲಮಣಿ (ನಾ). ಎ ಹರಿನೀಲ : ತೋರಮುತ್ತಿನ ಹಾರಮಂ ತೊಟ್ಟು ಚಂದ್ರಮುಖಿ 
ಕಾರ ಕತ್ತಲೆಯೊಳಡಿಯಿಡಲಂಜಿ ಪಣೆಗೆ ಕಸ್ತೂರಿಯಂ ಕಣ್ಣೆ ಕಾಡಿಗೆಯಂ ಕೊರಲ್ಲೆ | 4 
ಹರಿನೀಲಮಣಿಭೂಷಣವನು ಸೇರಿಸಲ್ಕದು ನೈಜಮಾಗೆ . . . ಐದಿದಳ್‌ ಸಂಕೇತಭವನ 
ದೊಳ್ಳಾದಿರ್ದ ಕಾಂತೆನೆಡೆಗೆ (ಜೈಮಿಭಾ. ೨೬-೯). (ಸಂ. 

ಹರಿನೀಲರತ್ನ (ನಾ). ಎ ಹರಿನೀಲ : ಹರಿನೀಲ [ಪಾಠಾಂ. ೪] ರತ್ನಮಂ ಕಂಡರಿಸಿದ 
ಕಣ್ಣೆಜವಿಗೆಯ್ದೆ ಜೀವಂಬೊಯ್ದಂತಿರೆ ತೋರ್ಪ ಗಂಡಗಾಡಿಗೆ ಪುರುಷೋತ್ತಮನೆಂದು 
ಕೊಂಡುಕೊನೆದುದು ಲೋಕಂ (ಪಂರಾಮಾ. ೩-೧೫೬). [ಸಂ.1 2 

ಹರಿನೀಲವರ್ಣ (ನಾ). ೧. ಇಂದ್ರನೀಲಧ ಬಣ್ಣ; ಕಪ್ಪುನೀಲಿ. ೨. ಇಂದ್ರ 


20 


ತ 
ಊ 


೮೮೩೯ 


ಹರಿಪದ 


ನೀಲದಂತೆ ಮೈಬಣ್ಣವುಳ್ಳವನು: ಹರಿನೀಲವರ್ಣನೀ ಸುಂದರತನು ನೀಂ 
ರೋಚನಾಭೆಯೊಳ್‌ ನೆರೆಯಲೊಡಂ ಪರಭಾಗಮಾಗಿ ನಿಮ್ಮಿರ್ವರಿರವು ಕಾರ್ಮುಗಿಲ 
ಮಿಂಚಿನಿರವಿನ ತೆಆದಿಂ (ಶಾಂತಿಪು. ೫-೧೪೩). [ಸಂ.] 

ಹರಿನೀಲೋಪಲ, ಹರಿನೀಳೋಪಳ (ನಾ). ಎ ಹರಿನೀಲ: ಹರಿನೀಲೋಪಲ 
[ಪಾಠಾಂ. ನೀಳೋಪಳ। ವಿರಚಿತಮರಳೆಲೆ ಬಾಲಕನ ನಿಟಿಲದೊಳ್‌ ನಯನಮನೋಹರ 
ಮಾದುದು (ಪಂರಾಮೂ. ೩-೧೨೨); ಹರಿನೀಲೋಪಲಪಟ್ಟಿಕಾಘಟಿತಸೋಪಾನಂಗಳೊಳ್‌ 
ತೀರಮಂದರಕಲ್ಲೋಲವಿಲೋಲಮಾಲಿಕೆಗಳೊಳ್‌ ಕಾಂತಾಪ್ರತಿಚ್ಛಾಯೆ ತಳ್ತಿರೆ . . . 
ಕಣ್ಣಿಂಬಾಯ್ತು ಪದ್ಮಾಕರಂ (ಅನಂಪ ೭-೩೨). ಹರಿನೀಳೋಪಳ : ಹರಿನೀಳೋಪಳಮುಂ 
ಪಯಗರಡಿಯುಮಿರೆ ನೀಳಯುಗಳಮೆಂದೆಳಸೆ ನಭಶ್ಚರಯುಗಳಮದಕೆ ನಗೆಯೊಳ್‌ 
ಬಿರಿವಂತಿರೆ ಬಿರಿವುವಲ್ಲಿ ಪೊಸಮಲ್ಲಿಗೆಗಳ್‌ (ಶಾಂತಿಪು. ೨-೯೭). [ಸಂ.] 

ಹರಿನೀಳ "ಹರಿನೀಲ' ನೋ. 

ಹರಿನೀಳಕುಟ್ಟಿಮ (ನಾ). ಇಂದ್ರನೀಲದಿಂದ ರಚಿಸಿದ ನೆಲಗಟ್ಟು: 
ಚಂದನರಸಬಿಂದುಗಳಿಂ ಸೌಂದರಹರಿನೀಳಕುಟ್ಟಿಮಾಂಗಣದೊಳ್‌ ಜಾಣಿಂದಂ 
ಚಳೆಯಂಗೊಟ್ಟುದದಂದಾಗಸದಲ್ಲಿ ಪೊಳೆವ ತಾರಗೆಗಳವೋಲ್‌ (ಬಾಧಪು. ೧೧-೪೧). 

(ಸಂ. ಹರಿನೀಲಕುಟ್ಟಿಮ] 

ಹರಿನೀಳಚ್ಛವಿ "ಹರಿನೀಲಚ್ಛವಿ' ನೋ. 

ಹರಿನೀಳತಳ (ನಾ). ಆಕಾಶ : ಅಮರ್ದುಣಿಸಗ್ಗದಚ್ಚರಸಿಯರ್‌ ವಧುವರ್‌ ನಿಳಯಂ 
ಪರಾರ್ಥ್ಯರತ್ತಮಯವಿಮಾನಮಾಳ್ನಳಮರರ್‌ ಹರಿನೀಳತಳಂ ಧರಾತಳಂ . . . 
ಎನೆ ಬಣ್ಣಿಪಂಗೆ ಸುಖಸಂಪದಮೇಂ ಗಳ ಮೊಗ್ಗೆ ಸಗ್ಗದಾ (ಚಂದ್ರಪು ೪-೭೨). 

(ಸಂ. ಹರಿನೀಲತಲ। 

ಹರಿನೀಳೋಪಳ "ಹರಿನೀಲೋಪಲ' ನೋ. 

ಹರಿನುಡಿ (ನಾ). ಒಂದೇ ಸಮನೆ ನಡೆಯುವ ಮಾತು ; ವಾಕ್ಷವಾಹ : ಮಾತ 
ಬಣ್ಣಿಸಲು ಹೊತ್ತು ಹೋಯಿತ್ತಯ್ಮ ನಿನಗದೆ ಹರಿನುಡಿಗೆ ಕಡೆಯಿಲ್ಲ (ಅವಚಂ. 

ಹರಿ ( ಪರ್ಮಿ) 4 ನುಡಿ] 

ಹರಿನೆಲೆ (ನಾ). ೧. ವಿಷ್ಣುವಿನ ವಾಸಸ್ಥಾನ. ೨. ಸಿಂಹಗಳ ನಿವಾಸ. ೧, ೨ : 
ಹರಿನೆಲೆಯುಯಿರುಳ ನಭದಂತಮಳಸೋಮಾನ್ವಿತಂ (ನವಮೋ. ೮೧೧). 

[ಹಲ್ಲಿ 4 ನೆಲೆ, 

ಹರಿನೇತ್ರ (ನಾ). ೧. ಅಗ್ನಿನೇತ್ರ. ೨. ಕಣ್ಣಲ್ಲಿ ಅಗ್ನಿಯನ್ನು ಉಳ್ಳವನು; 
ಅಗ್ನಿನೇತ್ರ; ಶಿವ : ಹರಿಮಿತ್ರ ಹರಿನೇತ್ರ ಹರಿಜಮಸ್ತಕಪಾತ್ರ . . . ಕರುಣಿ ಗುರು 

` ಸಂಗಮೇಶ (ಪ್ರೌಢರಾ. ೫-೧). |ಸಂ.1 

ಹರಿನ್ನೀಲ (ನಾ). ಎ ಹರಿನೀಲ: ಹರಿನ್ನೀಲದ ಬಜ್ಜರದಿಂ ಮರಕತ ಸೊನ್ನಲಿಗೆಯ 
ಸಾಲಿಂ ಚೆನ್ನೆಸೆದವು. .. ಕರುಮಾಡಂ (ಉದ್ಭದೇ. ೨-೩೩). 
(ಔ ಇದು "ಹರಿನೀಲ` ಶಬ್ದವನ್ನು ಪ್ರಾಸ ಮತ್ತು ಛಂದಸ್ಸಿಗಾಗಿ ಮಾಡಿಕೊಂಡ ರೂಪ। 

ಹರಿನ್ಮಣಿ (ನಾ). ಹಸಿರುರತ್ನ; ಪಚ್ಚೆ; ಮರಕತ: ತೊಳಪ ಹರಿನ್ಮಣಿಕುಟ್ಟಿಮ 
ತಳದೊಳ್‌ ತಳಮಾರೆ ತಳಮನೂಟ್‌ ಬೆಡಂಗಂ ತಳೆದು ತಳರ್ನಡೆ ನಡೆವೆಡೆಯೊಳದೇಂ 

_ ಜನನಿಗೆ ವಿರೋಧಮಂ ಮಾಡಿದನೋ (ಸುಕುಮೂ. ೧೦-೩೯); ತೊಳಗುವ ಪೊನ್ನ ಕೋಟೆಯ 
ಹರಿನ್ಮಣಿಗೋಪುರದಿಂದ್ರನೀಲದಟ್ಟಳೆಗಳ . . . ಅಂಶುಮಂಡಳ ನೆಗೆದಲ್ಲಿ ಮಂಡಳಿಸೆ 
(ಪುಷ್ಪಪು ೯-೨೭). ([ಸಂ.) | 

ಹರಿಪದ (ನಾ). ೧. ವಿಷ್ಣುವಿನ ಪಾದ: ಸಭ್ಮತಾಲತೆ ಹೂತು ಹಸರಿಸಿ ಹಬ್ಬಿ 
ಫಲವಾದಂತೆ ಕಾಯವ ನಿಬ್ಬರದಲೀಡಾಡಿದಳು ಹರಿಪದಪಯೋಜದಲಿ (ಕುವ್ಕಾಳ. 
೧೬-೩೪); ಹರಿಪದದಿಂದೊಗೆದ ರಜಂ [ಹರಿ]ಪದಮಂ ತೊಡರೆ ನಡೆದುದಾ ನೃಪಸ್ಕೆನ್ಕಂ 
(ಕುಸುಮಾ. ೧೫-೮೫), ಹರಿಪದಾಶ್ರಯನಮೃತರಂಜಿತ ಕೃಷ್ಣಾಂಕನುರುಕುಮುದವರ್ಧನಂ 

. ಎನ್ನ ಸುತನೆನ್ನಂತೆ ಪೆರ್ಮೆಯಿಂ ಪರಿವರ್ಧಿಪಂ ಗಡಂ (ಚಿಬಪು. ೯-3೪). 

೨. ಸೂರ್ಯನು ವಿಷುವದ್ರೇಖೆಯನ್ನು ದಾಟುವ ಎರಡು ಕಾಲಗಳಲ್ಲಿ 
ಒಂದು; ಮೇಷಸಂಕ್ರಾಂತಿ. ೩. ಕುದುರೆಯ ಖುರಪುಟ: ಹರಿಪದದಿಂದೊಗೆದ 
ರಜಂ [ಹರಿ]ಪದಮಂ ತೊಡರೆ ನಡೆದುದಾ ನೃಪಸೆನ್ನಂ (ಕುಮಾ. ೧೫-೮೫). [ಸಂ.) 


೨೪೭-೧೧೨೬). 


ಹರಿಪದನಿಷ್ಠ 


ಹರಿಪದನಿಷ್ಠ (ನಾ). ವಿಷ್ಣುವಿನ ಪಾದಗಳನ್ನು ನಂಬಿದವನು; ವಿಷ್ಣುಭಕ್ತ: 
ಹರಿಪದನಿಷ್ಠರನು ನಿಲುಕುವನೆ ದುರ್ಜನನು (ಕುವ್ಕಾಅ. ೧೬-೪೯). [ಸಂ. 

ಹರಿಪದವಳಯ (ನಾ). ಆಕಾಶಸ್ತಲ; ಗಗನಮಂಡಲ: ಕಲಿತಬಲ ಶತಕೋಟಿ 
ಗಿದಿರಾಗಳಿದವದ್ರಿಗಳಂತೆ ಹರಿಪದವಳಯವಿದಳಿತವಾಯ್ತು ಮೇಘವ್ರಾತದಂದದಲಿ 
(ಕುವ್ಶಾಛೀ. ೭-೯). (ಸಂ. ಹರಿಪದವಲಯ] 

ಹರಿಪೀಠ (ನಾ). ಸಿಂಹಾಸನ : ಇರೆ ಹರಿಪೀಠದೊಳ್‌ ಭರತನಾದರದಿಂ ಬೆಸಗೊಂಡುದಂ 
. . ೬ ಈ ನೆಗಯ್ದಾದಿಪುರಾಣಮನಪರಿಮಿತಭಕ್ತಿಯಿ೦ ವಿರಚಿಸುವೆ೦ : “ಪ್ರ ೧-೪೭); 
ಹರಿಪೀಠಮುದಯಗಿರಿಯಂತಿರೆ ಬಾಳಂ ಬಾಳಭಾನುಮಂಡಳಮೆಂಬಂತಿರೆ ಬಾಳಾತಪಮೆಂ 
ಬಂತಿರೆ ತನುರುಚಿ ಪುದಿದುದೊಗೆದು ಗಗನಾಂತರಮಂ (ಮಲ್ಲಿಪು. ೧೨-೧೧೩). (ಸಂ.] 

ಹರಿಪೌರುಷ (ನಾ). ಸಿಂಹದ ಪರಾಕ್ರಮ: ಮಳೆಯಜಗಂದಿ'ಮೆಂತು |10 
ಹರಿಪೌರುಷಮೆಂತು . . . ನಿಜಂ ತನಗಂತು ಸದ್ದುಣಾವಳಿ ಸಹಜಾತಂ 
(ಶಾಂತಿಪು. ೭-೧೧೯). ೫೦.) 

ಹರಿಪ್ರಿಯೆ (ನಾ). ೧. ಎಷ್ಟುವಿನ ಹೆಂಡತಿ; ಲಕ್ಷಿ ೬: '"ಶರಧಿಸುತೆ ರಾಮೆ 
ಗೋಮಿನಿ ಲಕ್ಷಿ, ಪದ್ಮಮಂದಿರೆ ಹರಿಪ್ರಿಯೆ . . . ಮನ್ಮಥಮಾತೆಯೆನಲು ಸಿರಿಗಕ್ಕು 
ನಾಮಂ'' (ಮಂಗರಾ. ೬-೧೮). ೨. ತುಳಸಿ. ೩. ಭೂಮಿ. ೪. ದ್ವಾದಶೀತಿಥಿ. 

(ಸಂ. ಹರಿಪ್ರಿಯಾ) 

ಹರಿಬ, ಅರುಬು, ಹರುಬು (ನಾ). ೧. ಕೆಲಸ; ಕಾರ್ಯ; ವ್ಯವಹಾರ: 
ಬಲ್ಲಗವುಡಂಗೆ ಹಣವಿನ ಮಣ್ನಲಕಯ್ಯ ಕಾಡಾಗಿ ಸಲಿಸಿದ ಆ ಹರಿಬಕೆ ನಾಡು ಮಗುಳ್ಲ್ಹು 
ಲಕ್ಕಯ್ಮಂಗೆ (ಮೈಆರಿ. ೧೯೩೯. ೩೫-೧೩: 1205); ಅರರೆ ರಾವುತು ಜಾಗು ಸ್ವಾಮಿಯ | 
ಹರಿಬಕೋಸುಗ ಹಗೆಯ ಹೊಯ್ದುರಿ (ಕುವ್ಮಾಕ. ೩-೪); ಹೋಹೊ ಹಾಹಾ ಎಂದು ನಮ, pe 


ಅ 
25 


ಟಾಯ್ಬಿಡಿಸುವುದೆ ಈ ಹರಿಬದೊಳಗುಟ್ಟೊ? (ಮಂಕುಕ. ೪೨). ಪಿ. ಕರ್ತವ್ಯ; 
30 


15 


ಕಾರ್ಯಭಾರ: ಪೊರೆದಾಳ್ದಂಗರಿಭಂಜನೋದ್ಮಮದೊಳಿಂದುಂ ನಾಮೆ ಮುಂದಿರ್ದು 
ಪಿಂಗಿರೆ ಕರ್ಮಾರಿವಿಬೇದದೊಳ್‌ ಹರಿಬಂ (ವರ್ಧಪು. ೯-೧೫), ಹರಿಬವೆಮ್ಮದು ಸಾರಿ 
ನೀವೆಂದರಸು ಮಕ್ಕಳ ನಿಲಿಸಿ ಬಿಲುಗೊಂಡುರವಣಿಸಿ ತಡೆದನು ಎರಾಟನು ಕಳಶಸಂಭವನ 
(ಕುವ್ಮಾದ್ರೋ. ೧೭-೩೯); ಅತಿಬಲನು ನೀ ಹರಿಬವಿದು ತಾ ನಿನ್ನದೆಂದನುಕೊಳಿಸಿದನು ರಣವ 
(ತೊರರಾ. ೬-೧೯-೮). ೩. ಹೊಣೆಗಾರಿಕೆ; ಜವಾಬುದಾರಿ: ಹರಿಬವೆನ್ನದು 
ಹೊಳ್ಳುಗಳೆವೆನು ದುರುಳಧನುವನು (ಕುವ್ಮಾಆ. ೧೪-೧೩); ಬರಲಿ ಮಾಣಲಿ ಹಾನಿವೃದ್ಧಿಯ 
ಹೆರಿಬವೆನ್ನದು (ಕುವ್ಮಾಆ. ೧೯-೩೪). ೪. ಕಾಳಗ; ಯುದ್ಧ : ಕಲಿತನಕ್ಕಲ 
ಮೇಣೀಗಳಾಯ್ತೋ ಮನದೊಳ್‌ ಪೋ ಬರ್ಕದಂತುಂ ಹರಿಬವನಿನಿತುಂ ಟಕ್ಕನಾಂತಲ್ಲಿ 
ನೋಯ್ಕುಂ (ಚಂದ್ರಪು ೬-೨೫); ಹಸುಳೆಗಳಲಾ ಹರಿಬವನು ನೀವೆಂದ ಹಗೆಗಳಲಿ ಎಸಗ 
ಬಲ್ಲರೆ (ತೂರರಾ. ೧-೯-೩೩); ಆ ಹರಿಬಕಸುರಾಂತಕಂ ಬಂದೊಡಾತನ ಮುಂದೆ 


೮೮೪೦ 


ಹರಿಬ್ಮಿ “ಪರವಿ' ನೋ. 


ಹರಿಭೂಧರ 


(ಇಂಚಾಪ. ೧೮೩೯೨೩). ೯. ಅವಕಾಶ; ಸಮಯ; ಸಂಧಿ: ಕೊರಳ ಹಾರವ 
ತಿದ್ದಬೇಕೆಂದು ಸಾರ್ದೆಮ್ಮ ಕೊರಳ ತಡವಿ ಕೂಡ ನಗುವೆ ತರಹರಿಸಿದೆವಿಂದುತನಕ 
ನಾವೀಗೆಮ್ಮ ಹರಿಬವ ಬಿಡೆವು (ಭರಚ. ೪೨-೧೧೧). ಆರುಬ್ಮು: ೧. ಎಲೆ ಮಕ್ಕಳಿರ ನೀವು 
ಇಷ್ಟೊತ್ತು ಏನರುಬುಗಳ ಮಾಡಿ ಬಂದಿರೈ (ಶರಲೀ. ೪೮೨-೧); ಎನಗಿನ್ನು ಮುಂದಣ 
ಅರುಬುವುಂಟದಕ್ಕೆದಬೇಕೆಂದವರು ಬೀಳ್ಕೊಂಡು (ಜನಭಾ. ೧೦-೫೬). ಹರುಬು : ೨. 
ಮಣ್‌ ಮೋಸ ಕಲಹ ಕಾತರ ಕಟ್ಟಾಯಸ ಬಿಜುಬು ಹರುಬು-ಹನ್ನಸಗಳ ತೆಟನಲ್‌ಯದಳ 


ರಕ್ಷಿಸು (ಶತೆಸಾ. ೬೩-೭೭) 


ಹರಿಬಂಧನ (ನಾ). ಕುದುರೆಯನ್ನು ಅಂಕೆಗೆ ತರುವುದು,- ಹತೋಟಿಯಲ್ಲಿಟ್ಟು 


ಕೊಳ್ಳುವುದು: ವಿಮಾರ್ಗಂ ಹರಿಬಂಧನಮಂ ಭೌಮಂ ವೈಹಾಯಸಂ ವಯಸ 
ಯಂತ್ರಕ್ಷೇತ್ರವಹಳಿ ಸತ್ಯಂ ದಾರಿಮೆಂಬ ಭೇದಂಗಳಿಂದಶ್ವಮನೇಜಲು ರೇಚಿಗನೃಪತಿ 


ತಾನೆ ಬಲ್ಲಂ (ಮದಶಿ. ೧-೨೧). [ಸಂ.) 


ಹರಿಬಂಧು (ನಾ). ಕೃಷ್ಣನ ನಂಟ; ಅರ್ಜುನ : "'ಇಂದ್ರಜಂ ಸಿತಹಯಂ ಗಾಂಡೀವಿ 


ಜಿಷ್ಣು ಹರಿಬಂಧು ಫಲ್ಗುಣನೆನಲ್ಕರ್ಜುನನೆನಿಕ್ಕು'' (ಮಂಗರಾ. ೭೮-೩). (ಸಂ. 


ಹರಿಬಕಾಜ (ನಾ). ಕಾಳೆಗ ಮಾಡುವವನು; ಯೋಧ; ಸೈನಿಕ: ಕವಿದು ಹುಯ್ಯಲು 


ಹರಿಬಕಾಅರ ತಿವಿದು ಮತ್ಸ್ಯನ ಬಲವ ಸೀಳುತ . . . ಸುಶರ್ಮಕನವಚಿ ಹೊಯ್ದು 
ವಿರಾಟನೊಡನವಗಡಿಸಿ ಕಾದಿದನು (ಕುವ್ಕಾವಿ. ಓರಿಇ. ೫-೬೨). [ಹರಿಬ *- - ಕಾ] 


ಹರಿಬಲ (ನಾ). ೧. ಸಿಂಹಗಳ ಸಮೂಹ: ಇದ್ದುದಾ ಸಮಸಪ್ತಕರು ಜಗವದ್ದ 


ಜಲಧಿಯ ತೆರೆಯವೊಲು ಮುಳಿದೆದ್ದ ಹರಿಬಲದಂತೆ ದುಶ್ಕಾಸನನ ಪಾಯದಳ 
(ಕುವ್ಮಾಕ. ೧೫-೬). ೨. [ಜೈನ] ವಾಸುದೇವನ ಸೈನ್ಯ: ಹರಿಬಲವಳಿದುದು 
ಹರಿಬಲವಳಿದುದು ಹರಿಬಲದಿಂದ ಬೇಗದೊಳು ಹರಿಬಲಗಿಂತು ಪೇಳುತಲೊದಗಿದನಾ 
ಹರಿಯ ಹರಿಬಕೆ ರೋಷದಲಿ (ವರ್ಧಚ. ೪-೪೩). ೩. ಸಿಂಹದ ಪರಾಕ್ರಮ: ಮೇಲಿನ 
"ವರ್ಧಚ' ಪ್ರಯೋಗವನ್ನು ನೋಡಿ. ೪. ಕಪಿಗಳ ಸೈನ್ಯ: ಹರಿಬಲವ 
ಬಲ್‌ಕೈವುತಿರ್ದುದು ಹರಿಬದತಿಬಲ ಖಳಕದಂಬಕವಸಮಸಮರದಲಿ (ತೂರರಾ. 
೬-೩೦-೨). ೫. ಕುದುರೆಗಳ ಸೈನ್ಯ : ಕೆಲಬಲದಲಿ ಹರಿಬಲ [ಪಾಠಾಂ. ದರಿಬಲ ಹರಿ] 
ಸಾಲಿನಲಿ ರಾಜಕುಲಮಿರೆ ಪೌದನಾಧಿಪನು ಒಲಿದೋಲಗವಿರೆ ಬಂದ ಬಾಂಬಟ್ಟೆಯ 
'ನೆಲದೆಟ್‌ಯನ ದೂತನಾಗ (ವರ್ಧಚ. ೬-೫೬). (೫0. 


ಹರಿಬವೆತ್ತು (ಕ್ರಿ). ಕರ್ತವ್ಯವನ್ನು ನಿರ್ವಹಿಸು; ಜವಾಬ್ದಾರಿಯನ್ನು ಹೊರು: 


-ಜಡಿವ ಪಡಿಯಟರ ಕಳಕಳಮೊಡನೊಗೆತರೆ ಬೆಸನನೆಟ್ಲು ಬೇಡುವ ಚರನಂ ಕಿಡೆ ನುಡಿವ: 
ಹರಿಬವೆತ್ತುವ ಕಡಂಗಿ ಮೂದಲಿಪ ರಭಸಮೇನುಣ್ಮಿದುದೋ (ವರ್ಧಪು. ೭-೪೨). 
` (ಹರಿಬ + ಎತ್ತು] 


ತೋಟ್‌ಸುವೆನೆನ್ನ ಭುಜವಿಕ್ರಮವನು (ತೈಮಿಭಾ. ೧೧-೧೨). ೫. ಮುಯ್ಯಿ; ಸೇಡು: | ಹರಿಬ್ಬಿ (ನಾ). ಒಂದು ಬಗೆಯ ಆಯುಧ: ಹರಿಬಿ [ಪಾಠಾಂ. ದಿೀಯರ್ಗಟ್‌ಪ 


ಬರುತೈದಳೆಮ್ಮಮ್ಮ ಗುಡ್ಡಮ್ಮ ನಿಜಪತಿಯ ಹರಿಬವಂ ತೆಗೆಯಬೇಕೆನುತ (ಲಶಿಚಿಂ. 
೩೬-೨೪); ತನ್ನ ತಮ್ಮನ ಹರಿಬವನು ಮರಳಿಚುವೆನೆನುತಿದಿರಾದನಮರಾರಿ (ಕುವ್ಮಾಅ. 
೧-೨೩); ನನ್ನಯ ಪಿತನಂ ಮುಳಿಸಿಂ ತನ್ನಂಗನೆ ಕೊಂದ ಹರಿಬವಂ ನಾಂ ತೆಗೆಯದ ಮುನ್ನಂ | 35 
ಕಂಡೊಡೆ ಸರಿಯುವರೇಂ ನಗರೇ ನನ್ನನೆಂದನಾ ಗಜದ್ಯೆತ್ಮಂ (ವೀರವಿ. ೫-೧೪). ೬. ಕಷ್ಟ; 
ತೊಂದರೆ : ಜನಿಸಿದನು . . . ಹರಿ ತಾನನಿಮಿಷರ ಹರಿಬವನು ತೆಗೆಯಲೈ (ಸಂಭವ. 
೧೦-೧೨) : ಹರಿಬಕಿಲ್ಲದ ನಾಯಕರ ಸುಡು (ಕುವ್ಮಾದ್ರೋ. ೧೦-೫೮); ವಾರಿಜೋದ್ಭವಜನಕ 

. . - ಕಂಬುಕಂಧರನೆ ಹೆಂಗಸಿನ ಹರಿಬವಂ ಬಿಡಿಸು (ತುರಂಗ. ೨೪-೨೯). ೭. ರಕ್ಷಣೆ; 
ಪಾಲನೆ: ಸುರರ್ಗಭಯವಿತ್ತವರ ಹರಿಬಕ್ಕೆ ಶರಭನಿಂ ಹರಿಯ ರಂಜಿಪ ತೊವಲನೆತ್ತಿ | ೪ 
ಸುಲಿಸಿ (ಸಾನಂಚ. ೨-೧೭); ಹೆಂಡತಿಯ ಹರಿಬದಲಿಯೊಬ್ಬನು ಗಂಡುಗೂಸೇ ವೈರಿಯನು 
ಕಡಿಖಂಡವನು ಮಾಡುವನು ಮೇಣ್‌ ತನ್ನೊಡಲನಿಕ್ಕುವನು (ಕುವ್ಶಾವ. ೩-೪೬); ತನ್ನಯ | 
ವೊಮ್ಮನ ಹರಿಬಕೆ ವಾಸುದೇವ ದಂಡೆತ್ತಿ ಬಂದಿಹನು (ಮೋಹತ. ೩೭-೧೭). 

೮. ಕಾರಣ; ಉದ್ದೇಶ: ಕರಿಗಳ್‌ ಬಾಳ್ಗಂಬದೊಳೊವಬ್ಬಿರುತಿರ್ದುವು ಸುಳಿವ 


ಕಳಿಕನ ಹೂವಿನ ಕುಚ್ಚಿನುರುವ ಸಬಳದಾಳುಗಳ ನೆರವಿಯೊಳತಿಸಂಭ್ರಮದೆ ಕಂಠೀರವ 
ನರಸರಾಜೇಂದ್ರನೈತಂದ (ಕಂನವಿ. ೧೨-೩೩); ತೂಗುವ ಹರಿಬಿಯ ಗರಿಯಿಟ್ಟಿಯಧಟರ , 
ಸಾಗರದೊಳು ಬಹನಾರೆ (ಕಂನವಿ. ೨೫-೫೪). 17) 


ಹರಿಬಿಡು 'ಪರಿವಿಡು' ನೋ. 


ಹರಿಬೀಳು (ಕ್ರಿ). ೧. ಚೆದರಿ ಬೀಳು: ಹೊಲದ ತುಂಬ ಕಪ್ಪುಮೋಡದ ತುಂಡು 


ಗಳಂತೆ ಹರಿಬಿದ್ದ ಮಣ್ಣಿನ ಹೆಂಟೆಗಳು ಅವಳ ಕಣ್ಣುಗಳನ್ನು ಕೋರೈಸಿದುವು 
(ಮಣ್ಣಿಮ. ೩). ೨. ಹರಿಹಾಯು; ಸಿಡುಕು; ರೇಗು: ಸುಮ್ಮಸುಮ್ಮನೆ ನಾನು 
ಮಾತಾಡಿದ ಕೂಡಲೇ “ಇಬ್ಬರೂ ನನ್ನ ಮೇಲೆ ಹರಿಬೀಳುವಿರಿ (ಉದವೈ. ೪೬). 
[ಹರ್ಮಿ (ಆ ಪರ್ಮಿ) 4 ಬೀಳು , (ಆ ಬೀಟು್‌,)) 
ಹರಿಭಕುತಿ (ನಾ). ವಿಷ್ಣುಭಕ್ತಿ: ಹರಿಭಕುತಿ ಉಳ್ಳವರ ಶರೀರವೆ ಕುರುಕ್ಷೇತ್ರ ಅವರು 
ನರರೆಂದು ಬಗೆವವರೆ ನರಕವಾಸಿಗಳು (ಪುರಂದ. ೧-೧೦೮ ಪಲ್ಲವಿ). [ಆ ಸಂ. ಹರಿಭಕ್ತಿ) 
ಹರಿಭಕ್ತ (ನಾ). ವಿಷ್ಣುಭಕ್ತ. (ಸಂ.. 


ನೀಲಮೇಘಾವಳಿಯಂ ತರದಿಂ ಸೆಜ್‌ಯಿಟ್ಟಂತಾ ಗಿರಿಪತಿ ಸುರಪತಿಯ ಹಗೆಯ ಹರಿಬದ |45 | ಹರಿಭೂಧರ (ನಾ). ಕೈಲಾಸಪರ್ವತ: ಹರಿಕರ್ಣಕರಧರನೆ ಹರಿಭೂಧರಸುಮಂದಿರ ; 


ಚಲದೊಳ್‌ (ಗಿಂಕ. ೨-೭೫); ಅವರಿವರೆಲ್ಲರುವೊಬ್ಬನ ಹರಿಬಕೆ ಕೆಮ್ಮನೆ ಶಿರವೊಡ್ಡಲೇಕೆ 


2೬ ಕರುಣಿ ಗುರು ಸಂಗಮೇಶ (ಪ್ರೌಢರಾ. ೫-೧). [ಸಂ.) 


ಹರಿಭೂಮ ೮೮೪೧ ಹರಿವರೂಥ 


ಹರಿಭೂಮ (ನಾ). ಮದುವೆಯ ಮರುದಿನ ಹೆಣ್ಣಿನವರು ಅಳಿಯನ ಸ್ನೇಹಿತರಿಗೆ | |ಹರಿಯಣ "ಪರಿಯಾಣ,' ನೋ. 
ಮಾಡುವ ಔತಣದ ಊಟ: ಹರವಲ್ಲಭನು ಹರಿಭೂಮದ ದಿನ ಸಂಬಂಧಿಯ | |ಹರಿಯರಿಗ (ನಾ). (?) : ಸೇನಭಾವ ಭೂಮಿ ೪೫೦ ಗ್ರಹಂ ಹಸ್ತ ೭ ೧೧ ಹರಿಯರಿಗ 
ನೆರೆಹೊರೆಯವರನ್ನೂ ಊಟಕ್ಕೆ ಕರೆದನು (ದೇವೀಚೌ, ೫). (ಸಂ.) | | ಉಬ್ಬಾನಿಕಗಯಿ ಗ್ರಹಂ ಹಸ್ತ ೧೨ (ಕೊಲ್ಹಾಶಾ. ೨೬-೫೧: 7. [1] 
ಹರಿಮಂಥ (ನಾ). ೧. ಒಂದು ಬಗೆಯ ನೆಲ್ಲಿಮರ. ೨. ಕಡಲೆ; ಚಣಕ:| |ಹರಿಯಾಗೆ (ನಾ). ಒಂದು ಬಗೆಯ ಸಸ : ತಗಡತಿ, ಹರಿಯಾಗ, ಮೈಸಾಲೆ 
ಹರಿಮಂಥ ತೊಗರಿ ಕಲ್ಲುಪ್ಪು ಲವಂಗವು ವರಜಾಯಿಫಲ ಹಪ್ಪಳವು (ಜ್ಞಾನಡ. | 5 ||. Can ೫೦-೧೦೧೦). . [1 
೩೬-೧೦೨). 1ಸಂ.) [ಹರಿಯಾಣ "ಪರಿಯಾಣ್ಯ' ನೋ. 
ಹರಿಮಣಿ (ನಾ).ಎ ಹರಿನೀಲ: ಹರಿಮಣಿಯಆಗಿಯೊಳ್ಳಿಟುಗುತ್ತಿರೆ ವೃತ್ತತೆವೆತ್ತ | |ಹರಿಯಿಡು 'ಪರಿಯಿಡು' ನೋ. 
ದಿನಕರೋಪಲಮಿದು ಭಾಸ್ಕರಬಿಂಬಮೆಂದು ಬಂದಾ ಗರಣದ ಸಮಯದೆ ವಿಧುಂತುದಂ | |ಹರಿಯಿಸು "ಪರಿಯಿಸು' ನೋ. 
ಪಿಡಿವುದದಂ (ರಾಜಶೇ. ೬-೨೨). [೪ ಇದು "ಹರಿನೀಲಮಣಿ' ಎಂಬುದರ ಸಂಕ್ಷಿಪ್ತರೂಪ) | | ಹರಿಯೊಲೆ, ಹರಿಒಲೆ, ಹರಿವೊಲೆ (ನಾ). ದೊಡ್ಡ ಪ್ರಮಾಣದಲ್ಲಿ ಅಡುಗೆ 
ಹರಿಮಣಿಹ (ನಾ). ಪಾರುಪತ್ಕಗಾರ(?) : ತನುವೆಂಬ ರಾಜ್ಯಕ್ಕೆ ಮನವೆಂಬ |10| ಮಾಡಲು ನೆಲದಲ್ಲಿ ಕಾಲುವೆಯಾಕಾರದಲ್ಲಿ ತೋಡಿ ಮಾಡಿದ ಒಲೆ: 
ಅರಸು ಆ ಅರಸಿಂಗೆ ನೋಟಬೇಟದವರಿಬ್ಬರು ಅಷ್ಟಮಣಿಹ ಹರಿಮಣಿಹದವರು | ಶುನಕಗಳು . . . ಹರಿಯೊಲೆಗಳನ್ನು ಸಂತತ ನಿವಾಸಸ್ತಾನಗಳನ್ನಾಗಿ ಮಾಡಿಕೊಂಡಿದ್ದುವು 
(ಲಿಂಗವ. ಕ ೭೪-೭೫). |ಹರ್ಮಿ (ಆ ಪರ್ಮಿ) *- ಮಣಿಹ್ಮ (ಆ ಮಣಿಯ) | (ಲಕ್ಷ್ಮೀಪ್ರ. ೮). ಹೆರಿಒಲೆ : ಅಡಿಗೆಯವರು ಒಂದು ಹರಿಒಲೆಯನ್ನು ಅಗೆದು . . . ಅಡಿಗೆ 
ಹರಿಮಧ್ಯ (ನಾ). ಸಿಂಹದ ಸೊಂಟದಂತೆ ತೆಳುವಾದ ಸೊಂಟ : ಹರಿಮಧ್ಮಂ ಮಾಡುತ್ತಿದ್ದರು (ಮಲನಾ. ೫೩); ಒಂದು ದೊಡ್ಡ ಹ೦ ಒಲೆಯನ್ನು ಮಾಡಿಸಿ ಅದರ ಮೇಲೆ 
ಮೃಗಶಾಬನೇತ್ರಮಳಿಮಾಲಾವೇಣಿ . . . ಒಪ್ಪಿರೆ ಭಿಲ್ಲಾಂಗನೆಯರ್ಕಳಾದಮರಿಯರ್‌ | | ತಗಡನ್ನಿಟ್ಟು, ಅದರ ಮೇಲೆ ಕುಳ್ಳನ್ನು ಸುಡಿಸಿ ಒಟ್ಟಿ “ಇಟ್ಟಿರಾಯಿತು, ಕೆಲಸ! 
(ಶಬಶಂ. ೩-೮). 1]ಂ.) .. |15| ಟಿ ೩೫೦). ಹರಿವೊಲೆ : ಛತ್ರಗಳಲ್ಲಿ ಸಾಮಾನ್ಕವಾಗಿ ಹರಿವೂಲೆಗಳಿರುತ್ತವೆ 
ಹರಿಮಧ್ಯೆ (ನಾ). ಸಿಂಹದ ಸೊಂಟದಂತೆ ತೆಳುವಾದ ಟೊಂಕವುಳ್ಳವಳು: (ರೂಢಿ). [ಹರಿ (ಆ ಪರ್ಮಿ) * ಒಲ್ಲೆ] '` 
ಧರೆಯ ಮೇಲೆರಡು ಕರವನೂರಿ . . . ವರದಂಡಾಕೃತಿಯೊಳು ತನುವಿರಲದು ಹರಿಮಧ್ಯೆ ಹರಿವಂಶ (ನಾ). ೧. ಸೂರ್ಯವಂಶ: ಹರಿವಂಶನಿಯಮದಿಂ ಹಿತಪುರೋಹಿತಂ 
ನೀಲಕಂಠಾಸನ (ಪೇದಾಂಪ. ೩-೧೦-೧೦). (ಸಂ. ಹರಿಮಧ್ಯಾ) | ಶುಭಮುಹೂರ್ತದೊಳ್‌ ಕನ್ಮಕೆಯಂ ತರವೇಟ್‌ (ಪಂಠಾಮಾ. ೫-೪೬). ೨. ಕೃಷ್ಣನ 
ಹರಿಮಿತ್ರ (ನಾ). ಶಿವ : ಹರಿಮಿತ್ರ ಹರಿನೇತ್ರ ಹರಿಜಮಸ್ತಕಪಾತ್ರ . . . ಕರುಣಿ ಕುಲಪರಂಪರೆ ,- ವಂಶ: ಹಲವಂಶನರಾಧಿಪರಂ ಪರಿರಕ್ಷಿಪೆನಾನುಪಾಯದಿಂದ 
ಗುರುಸಂಗಮೇಶ (ಪ್ರೌಢರಾ. ೫-೧). [ಸಂ.) ಹ (ಬಂಹರಿ. ೭-೯); ಹರಿವಂಶತಿಳಕನಾನತಪರನೃಪಜಾಳಕಂ . . . ತತ್ಸಮುದ್ರವಿಜಯ 
ಹರಿಮಿಥುನ (ನಾ). ೧. ಗಂಡು ಹೆಣ್ಣು ಸರ್ಪಗಳ ಜೋಡಿ. ೨. ಗಂಡು ಹೆಣ್ಣು ಮಹೀಶಂ (ನೇಬಪು. ೮-೭೭). ೩. ಗುಣವರ್ಮನೆಂಬ ಕವಿ ಕನ್ನಡದಲ್ಲಿ ಬರೆದ, 
ಕಪ್ಪೆಗಳ ಜೋಡಿ. ೩. [ಜ್ಯೋತಿ] ಸಿಂಹ ಮತ್ತು ಮಿಥುನರಾಶಿ. ೧, ೨, ೩: ಕೃಷ್ಣನ ಕಥೆಯನ್ನೊಳಗೊಂಡ ಒಂದು ಚಂಪೂಕಾವ್ಮ: ಈಂದ ಪುಲಿಯಾ 
ಮಕರ ಕರ್ಕಾಟಕ ಹರಿಮಿಧುನದಿಂದನಿಮೇಷನಿಕರದಿಂ . . . ಸುಕರಮೆನೆ ರಂಜಿಸಿತು |, ವೋಲರ್ದಳೆಂದು . . . ಗುಣವರ್ಮನ ಹರಿವಂಶಪ್ರಯೋಗಂ (ಶಮದ. ೧೧೮ ಪ್ರಯೋ). 
ವಾರಾಶಿ ರಾಶಿರಾಶಿಯನಾಂತ ಗಗನದಂತೆ (ಶ್ರೀರಾಮಾ. ೩-೨೯). |ಸಂ.| | | ೪. ವ್ಯಾಸಮುನಿಯಿಂದ ರಚಿತವಾದ, ಮಹಾಭಾರತಕ್ಕೆ ಪೂರಕವಾದ 
ಹರಿಮುಖ (ನಾ). ೧. ಕುದುರೆಯ ಬಾಯಿ: ಹರಿಮುಖ ಹೇಷಾಘೋಷಂ [as ಸಂಸ್ಕೃತದ ಒಂದು ಪ್ರಸಿದ್ಧಗ್ರಂಥ. ೫. ಸರ್ಪಗಳ ಕುಲ: ಹರಿವಂಶಂ 
ಹರಿನ್ಮುಖಾಂತರಮನೆಯ್ದಿ ತೀವುತ್ತಿಲೆಯುಂ . , . ನಡೆದುದಾ ನೃಪಸ್ಸೆನ್ನಂ (ಕುಸುಮು. ಹರಿವಂಶದಂತತುಳಭೋಗಖ್ಕಾತಮಾಯ್ತು (ಅರ್ಧನೇ. ೬-೭೮). (ಸಂ. 
೧೫-೮೫). ೨. ಸಿಂಹದ ಮುಖವುಳ್ಳವನು; ಶಿವನ ಗಣಗಳಲ್ಲಿ ಒಬ್ಬ: | |ಹರಿವಕ್ರ (ನಾ). ಸಿಂಹದ ಮುಖವುಳ್ಳವನು; ಶಿವನ ಗಣವರ್ಗದಲ್ಲಿ ಒಬ್ಬ: 
ಹರಿಮುಖರು ಶರಭವಕ್ವರು ಮಹಾವ್ಕಾಘ್ರುಬಂಧುರಲಪನರು . . . el ಹರಿವಕ್ತಂ ಕರಿವಕ್ಚನಶ್ಚವರವಕ್ವಂ . . . ರುರುವಕ್ತನೆಂಬರೆಸೆದರ್‌ ವಿಶ್ವೇಶ್ವರಾಸ್ನಾನ 


ವೆಯ್ದಿತ್ತು ಶಿವನ ಕೂಡೆ (ವೀಶೈಪು. ೩-೧೯-೬). 1ಸಂ.1 ಕ | 1 ದೊಳ್‌ (ರಾಜಶೇ. ೧೪-೧೫೪). [ಸಂ.] 

ಹರಿಮುರಿ "ಹಣ್‌ಮುಟ್‌' ನೋ. !|ಹರಿವಶ್ರ (ನಾ). [ಕಾಮಶಾ] ರತಿಭೇದಗಳಲ್ಲಿ ಒಂದು: ಸ್ತ್ರೀ ಮರಗಳ 

ಹರಿಮೇಖಲೆ, ಹರಿಮೇಖಳೆ (ನಾ). ಇಂದ್ರಜಾಲ; ಯಕ್ಷಿಣಿ; ಮಾಯೆ: | | ಗೋಡೆಗಳನೊತ್ತುಗೊಂಡು ನಿಂದಿರ್ದು ಮಾಡುವ ಭಾವದಿ ಪುರುಷನವಳ ಕೊರಳಂ 
*“ಹರಿಮೇಖಲೆಯೆಂದು ಇಂದ್ರಜಾಲಂ'' (ಶಮದ. ಪರಿ. ೨); ಮಾತುಳಸುತೆಯಾಳಿಯರನು ಪಿಡಿದುಕೊಂಡಿರೆ ಅವಳು ಒಂದು ಕಾಲ ಮೇಲಕ್ಕೆತ್ತಿ ರಮಿಸಲೈ ಹರಿವಕ್ರಮೆಂಬ ಕರಣಂ 
ವಂಚಿಸಿ ಕುವರಿಯ ಕದ್ದು ನೆನಹಿಗಗೋಚರವೆನೆ ಹರಿಮೇಖಲೆಯನು ಮಾಜ್‌ ತಂದೆನೀ | | (ಕಾಮಶಾ. ೨೩೭). (ಸಂ. 
ಪದಕವ (ಸೊಬಸೋ. ೨೦-೧೦); ವಿಷಾದ ವಿಡಂಬ ಹರುಷಂಗಳಲಿ ನೀನಿಹುದೇಕಚಿತ್ತದಲಿ ಹರಿವಡಿ 'ಪರಿಏಡ್ಡಿ' ನೋ. 
ತುಂಬುವುದು ಬತ್ತುವುದು ರಾಜದ ಡೊಂಬು ಹರಿಮೇಖಲೆಯ ವಿದ್ಕಾಡಂಬರವಿದು | 5 | ಹರಿವಣ 'ಪರಿಯಾಣ,' ನೋ. 
(ಕುವ್ಕಾಸ. ೧೧-೧೭). ಹರಿಮೇಖಳೆ : ಬಲ್ಲೆನಾತನ ಬಲುಹನೀಶ್ವರನಲ್ಲಿ ಹರಿಮೇಖಳೆಯೆ ಹರಿವಧು (ನಾ). ಇಂದ್ರನ ಹಂಡತಿ ; ಇಂದ್ರಾಣಿ ; ಶಚಿ : ಹರಿವಧು ನೂಪುರಮಂ 
(ಕುವ್ಮಾದ್ರೋ. ೧೮-೧೧); ಎಲೆಲೆ ಹಾರುವನೇಕೆ ಹರಿಮೇಖಳೆಯ ಕೇಳಿಕೆಯೇಕೆ (ಕುವ್ಮಾಕ. ಜಿನಚರಣದೊಳಳವಡಿಸಿ ತಳೆಯೆ ಶಿರದೊಳ್‌ ಮಣಿಶೇಖರಮೆನಿಸಿತು (ಪಾರ್ಶ್ವವು. 
* ೨೨). (ಸಂ. ಹರಿಮೇಖಲಾ। ೧೪-೧೦೬). 1ಸ0. ಹರಿವಧೂ] 

ಹರಿಮೇಖಳೆ "ಹರಿಮಖಲೆ' ನೋ. | |ಹರಿವರಿ 'ಪರ್ಮಿ' ಪರಾ. 

ಹರಿಯಂತರ (ನಾ). ಒಂದು "ದೊಡ್ಡಪ್ರಮಾಣದ ಉದ್ದದ ಅಳತೆ: ಒಂದು [ಎ ಹರಿವರುಷ (ನಾ). ಜಂಬೂದ್ವೀಪದಲ್ಲಿರುವ ನಾಭಿ, ಕಿಂಪುರುಷ, ಹರಿ, 
ಹರಿಯಂತರ ವಿಶಾಲ ಮಹಾಸಭಾವಿಸ್ತರಣವದಲಲಿ ತೆಅಹ ಕಾಣೆನು ತೀವಿತವನಿಪರು ಇಲಾವ್ರತ, ರಮ್ಮಕ, ಹಿರಣ್ಮಯ, ಕುರು, ಭದ್ರಾಶ್ವ ಮತ್ತು ಕೇತುಮೂಲ 
(ಕುವ್ಕಾಸ. ೧೩-೩೨). (ಹರಿ 4 ಅಂತರ] ವೆಂಬ ಒಂಬತ್ತು ವಿಭಾಗಗಳಲ್ಲಿ ಒಂದು: ಆ ಮಹಾ ಹರಿವರುಷದಲ್ಲಿಯ ಸೀಮೆ 


ಹರಿಯಕ್ತ (ನಾ). ಸಿಂಹ: ""ಹರಿಯಕ್ಸನಾ ಮೃಗಾರಾತಿ ಕಂಠೀರವಂ ಕರಿವೈರಿ | ಯೋಜನನವಸಹಸ್ರವಿರಾಮವದಲ್‌ಳಗೆಲ್ಲ ವಿವರಿಸಲಜೌಯೆ ನಾನು (ಕುವ್ಮಾಸ. ೩-೩೫). 
ಕೇಸರಿಯೆನಲ್‌ ಸಿಂಹಮೆನಿಸಿಕ್ಕು'' (ಮಂಗರಾ. ೪೭-೭); ಹಾಯ್ವಬ್ಬರದ ಹುಲಿ ಹರಿಯಕ್ಷ [ಇ ಸಂ. ಹರಿವರ್ಷ] 
ಕುಲ ಮಲೆತಿಖಿವ ಕಾಡ್ಕೋಣ . . . ಉಬ್ಬಿಟ್‌ತದೊಡ್ಡನು ಮುಂದೆ ನಿಲಿಸಿದನಾ | 5 | ಹರಿವರೂಥ (ನಾ). ಸಿಂಹದ ವಾಹನ : ವೈಷ್ಣವಿಯಾಗಿ ಹರಿವರೂಢಮನಡರ್ದು 


ಚಮೂರಮಣ (ತೊರರಾ. ೬-೧೯-೧೭). [ಆ ಸಂ. ಹರ್ಯಕ್ಟ] . ೬. ಅಮರರನುಳುಹಿದಗಜೆ ಸಲಹಾ (ನವಮೋ. ೯-೨). (ಸಂ. 


ಹರಿವರೂಥೆ 


ಹರಿವರೂಡೆ (ನಾ). ಸಿಂಹವನ್ನು ವಾಹನವಾಗಿವುಳ್ಳವಳು; ದುರ್ಗೆ: 
ಅತಿಬಳಾನ್ವಿತೆ ಹರಿವರೂಥೆ . . . ಅತಿದಯದೊಳೆನ್ನ ಬಡಮತಿಗೆ ಬೆಂಬಲಮಾಗು 
(ನವಮೋ. ೮-೨). ಸಂ. ಹರಿವರೂಥಾ) 

ಹರಿವರ್ಷ (ನಾ). ೧. ಎ ಹರಿವರುಷ. ೨. [ಜೈನ] ಜಂಬೂದ್ವೀಪದಲ್ಲಿರುವ 
ಭರತವರ್ಷ, ಹೈಮವತವರ್ಷ, ಹರಿವರ್ಷ, ವಿದೇಹವರ್ಷ, ರಮ್ಮಕವರ್ಷ, 
ಹೃರಣ್ಮವತವರ್ಷ ಮತ್ತು ಐರಾವತವರ್ಷವೆಂಬ ಏಳು ವಿಭಾಗಗಳಲ್ಲಿ 


ಮೂರನೆಯದು; ಮಧ್ಮಮ ಭೋಗಭೂಮಿ : ಆ ತಿರ್ಯಗ್‌ಲೋಕದ ನಟ್ಟನಡುವೆ ` 


ಲವಣಜಲಧಿಪರಿವೃತಮಾಗಿ ಭರತ ಹೈಮವತ ಹರಿವರ್ಷ ವಎಿದೇಹ ರಮ್ಮಕ ಹೈರಣ್ಮ 
ವತೈರಾಧತಂಗಳೆಂಬೇಟುಂ ಜನಪದಂಗಳಿಂ . . . ಎಸೆದು (ಆದಿಪು. ೧-೪೮ ವ); 
ಹರಿವರ್ಷಮೆಂಬ ವಿಷಯದೊಳುರುಶೋಬಾಧಾನಮಾಗಿ ಸೊಗಯಿಪುದು . . . 
ಭೋಗಪುರಮೆಂಬುದು (ನೇಮಿಪು. ೨-೮೧). (ಸಂ.) 

ಹರಿವಲೆ (ನಾ). ಅಗಲವಾಗಿ ಹರಡುವ ಒಂದು ಬಗೆಯ ಒಲೆ : ಕರದಲಿ ಪಿಡಿದ 
ಬಿಲ್ಲಂಬು ಹರಿವಲೆ ಬೆಳ್ಳಾರವಲೆ ಸಹ ವನದಿ ಸಂಚರಿಸುತ ಶಬರರೊಪ್ಪಿದರು (ಜೀವಂಸಾಂ. 
೨೦-೭): ಹಾಸುವಲೆಗಳಿಂದ ಹರಿವಲೆಯಿಂದತಿ ಬೀಸುವಲೆಯ ಕಣ್ಣಿವಲೆಯಿಂ 
ಸೂಸುವಲೆಗಳಿಂದೆ ಬೇಂಟೆಯ ಜನರಲ್ಲಿ ಘಾಸಿಮಾಡುವರು ಮೃಗಗಳ (ರಾಮಎ. 
೫-೬೫). "ಹರಹುವಲೆ' ಪರಾ. [ಹರ್ಮಿ (ಆ ಪರ್ಮಿ) *- ಬಲೆ! 

ಹರಿವಾಣ್ಮ "ಪರಿಯಾಣ,' ನೋ. 

ಹರಿವಾಣ್ಮ "ಪಾರಿವಾಳ್ಮ' ನೋ. 

ಹರಿವಾಸ್ಮ (ನಾ). ಒಂದು ಬಗೆಯ ಕೊಳಲು: ಹದಿನೆಂಟಂಗುಲ ಹದಿನೇಳಂಗುಲ 
. . - ಓಂದಂಗುಲ ಪ್ರಮಾಣಿನ ಕ್ರಮವಿಡಿದು ಜಾತಿವಾಸ . . . ಹರಿವಾಸ ನಿಧಿವಾಸ... 
ಭುವನಾಧಿಪತಿವಾಸವೆಂಬ ಹದಿನೆಂಟು ತೆಅದ ವಾಸಂಗಳ ಲಕ್ಷಣವನಟ್‌ದು 
(ವಿವೇಕ, ೧೯೧). [ಹ೦? * ವಾಸ) 

ಹರಿವಾಸ್ಮ (ನಾ). ೧. ಹಾವುಗಳ ವಸತಿ. ೨. ಕಪ್ಪೆಗಳ ನಿವಾಸ. ೩. ವಿಷ್ಣುವಿನ 
ವಾಸಸ್ಥಾನ. ೧, ೨, ೩: ವರಕ್ಷೀರವಾರಾಶಿಯಂತೆ ಹರಿವಾಸದಿಂ . . . ನೆರೆ 
ಪತಿಪ್ರತೆಯಂತೆ ಕಾಂತಾನುಕೂಲದಿಂ ಧರೆಯ ಮಂಡಲದಂತೆ ಕುವಲಯಾನ್ವಿತದಿಂದೆ 
ಸರಸಿ ಶೋಭಿಸುತಿರ್ದುದು (ನವಮೋ. ೮-೩೩). [ಸಂ.1 

ಹರಿವಾಸರ (ನಾ). ವಿಷ್ಣುವಿನ ದಿನ; ಏಕಾದಶಿ ಹಾಗೂ ದ್ವಾದಶಿಯ ತಿಥಿ: 
ಹರಿವಾಸರದುಪವಾಸದ ಭಾಗ್ಯವು ಕಂಡಕಂಡವರಿಗೆ ದೊರಕುವುದೆ (ಪುರಂದ. ೫-೧೪೭ ಪಲ್ಲವಿ); 
ಕಷ್ಟಮೇತಕೆ ಜೀಯ ಹರಿವಾಸರ ವ್ರತಬ್ರಷ್ಟರಾದಪೆವೆಂಬ ಭಯಕೆ ನಿನ್ನಾಲಯದ 
ಮೃಷ್ಟಾನ್ನಮಾವೊಲ್ಲೆದಿರ್ದೆವೈಸಲೆ ಗರ್ವದಿಂ ಬೇಜ್‌ಯಲ್ಲ (ಜೈಮಿಭಾ. ೨೯-೨೬). (೫೦. 

ಪರಿವಾಹ (ನಾ). ಇಂದ್ರ : ""ಪುರುಷೂತಂ ಮಘವಂ . . . ಹರಿವಾಹಂ ಶತಮನ್ಮು 
ನೀರದರಥಂ ಶಕ್ರಂ ವೃಷಂ ವಾಸವಂ'' (ವಸ್ತುಕೋ. ೬-೩೩). (ಸಂ. 

ಹರಿವಾಳ "ಪಾರಿವಾಳ,' ನೋ. 

ಹರಿವಿಡು "ಪರಿವಿಡು' ನೋ. 

ಹರಿವಿಷ್ಟರ (ನಾ). ಸಿಂಹಾಸನ ; ರಾಜನ ಗದ್ದುಗೆ : ಸ್ಫುರಿತಮಣಿಖಚಿತಹರಿವಿಷ್ಟರ 
ದೊಳಲಂಕರಿಸಿ ನೆಟ್‌ದ ರಾಜನ್ಯಕಮಂ . , . ಆದರಿಸುತ್ತುಂ (ಆದಿಪು. ೯-೨): ಹರಿಯ 
ಹರಿವಿಷ್ಟರದ ಬಲದಲಿ ಧರಣಿಪತಿ ಕುಳ್ಳಿರ್ದನು (ಕುವ್ಮಾಉ, ೮-೬೫). [ಸಂ.] 

ಹರಿವ್ಳು "ಪಟ್‌ವು' ನೋ. 

ಹರಿವು "ಪರಿವು' ನೋ. 

ಹರಿವುಳಿಗ (ನಾ). ಒಂದು ಬಗೆಯ ಊಳಿಗ,- ಸೇವೆ (7): ಆ ಅರಮನೆಯ 
ಹರಿವುಳಿಗದ ಆಚಾರಿ ಕೆಸಿವೋಜನ ಅಳಿಯ ಶ್ರೀ ಪದುಮಲೇಸ್ಪರದ ಆಚಾರಿ ಹರಿಯಣ್ಣನ 


ಅಪ್ಪಣೆಯಿಂ ಹಲಯೂರ ಹಾರುವದೇವ ಹೊಯ್ಸಿದ (ಎಕ. (೩4). ಕಾನಕಾ. ೯೨-೩೮; 


ಸು. 1300). (ಹರಿ, + ಲುಳಿಗ್ನ (ಆ ಊಲ್‌ಗ)) 
ಹರಿವೆ "ಪರವಿ' ನೋ. 
ಹರಿವೆ “ಹಣಲುಹೆ' ನೋ. 


ಹರಿವೆಸ "ಪರಿವೆಸ' ನೋ. 


೮೮೪೨ 


ಹರಿಸತಿ. 


ಹರಿವೆಸಗೆಯ್‌ "ಪರಿವೆಸಂಗೆಯ್‌' ನೋ. 

ಹರಿವೇಗ (ನಾ). ವಾಯುವೇಗ; ತೀವ್ರವಾದ ಗತಿ: ಹರಿನಂದನನ 
ದಿವ್ಮಹರಿಮಯವರೂಥಮಂ ಹರಿವೇಗದಿಂದೆಸೆವ ಹರಿಚತುಷ್ಟಯಮುಮಂ ಹರಿಯುಮಂ 
* « ೬ ಧಾತುಗಿಡಿಸಿ (ಜೈಮಿಭಾ. ೨೫-೪೬). [ಸಂ.] 


5 |ಹರಿವೊಬ್ಬೆ (ನಾ). ಹಸಿರು ಬೇಲಿ (7) : ಕಲ್ಲಿಯ ಹರಿವೊಬ್ಬೆ ಮುಂತಾಗಿ ತೇಗಮರದ 


10 


35 


ಉಭಯಮಾರ್ಗದ ನಡವಣಮೇರಿಯರ ಮೇಲೆಯ ಪಡುವಣ ಕಟ್ಟೆ (ಎಕ. ೪. 
ಹಾಸನ. ೧೩೩-೭೪ ; 1406). [ಹರ್ಮಿ * ಒಬ್ಬೆ (ಆ ಒಟ್ಟ್‌)] 

ಹರಿಮೊಲೆ "ಹರಿಯೊಲೆ' ನೋ. 

ಹರಿವ್ರಜ (ನಾ). ಕುದುರೆಗಳ ಸಮೂಹ ; ಅಶ್ವಗಳ ಗುಂಪು : ನೆರೆದಾಡುವಟ್ಟೆ 
ಬೆರ್ಚಿಸೆ ಹರಿವ್ರಜಂ ತೊಲಗಿ ತೊಲಗಿ ಬರೆ ಗೋಮೂತ್ರಂಬರಿಯೆ ರಥಂ (ಶಾಂತಿಪು. 
೪-೩೮). [ಸಂ.1 

ಹರಿಶಕ್ತಿ (ನಾ). ೧. ಸಿಂಹದ ಸಾಮರ್ಥ್ಯ. ೨. ಸಿಂಹದಂತೆ ಬಲವುಳ್ಳವನು; 
ಸಿಂಹಬಲ: ಹರಿಶಕ್ತೀ ಭವದಸ್ತಭಿನ್ನ ಕರಿಕುಂಭೋನ್ಮುಕ್ತ ಮುಕ್ತಾಫಲೋತ್ಕರಮಂ 
ಮಾಜಲೆಪೋಗಿ ರಾಜಗೃಹದೊಳ್‌ ಕಾಣ್ಟೆಂ (ಅರ್ಧನೇ. ೩-೭೧). |ಸಂ.) 

ಹರಿಶರ (ನಾ). ೧. ವಿಷ್ಣುವಿನ ಬಾಣ. ೨. ನಾರಾಯಣಾಸ್ತ್ರ : ಬೆರಳ ತುದಿಯಲಿ 
ಬೊಬ್ಬಿಲ್‌ದು ಹರಿಶರಕೆ ಕೈನೀಡಿದನು ಕಲ್ಪದ ಹರನವೊಲು ಹರರೂಪ ಹೊಂಗಿದ 
'ನಧಿಕರೋಷದಲಿ (ಕುವ್ಮಾರ್ರೋ. ೧೯-೧೩). ೩. ವಿಷ್ಣುವನ್ನೇ ಬಾಣವನ್ನಾಗಿ 
ಪ್ರಯೋಗಿಸಿದವನು; ಶಿವ: ಆಂ ಸೆಣಸಲ್‌ ಸಮರ್ಥನೇ ಹರಿಶರನೊಳ್‌ ಪರಿಗತಕೃಶಶರಂ 
(ಶಬಶಂ. ೪-೧೨೨). (ಸಂ.) 

ಹರಿಶಿಶು (ನಾ). ಸಿಂಹದ ಮರಿ: ಹರಿಶಿಶುಗೆ ಮಿಸುಪ ದಂಷ್ಭಾಂಕುರಮುದಯಿಸುವಂತೆ 

. « ಅಮಳ ರದನೋತ್ಕರಮುದಯಿಸಿದುದು ಕುಮಾರವದನಾಂತರದೊಳ್‌ 

(ಕುಸುಮಾ. ೬-೧೪೬). [ಸಂ.) 

ಹರಿಶೌರ್ಯ (ನಾ). ಸಿಂಹದಂತೆ ಪರಾಕ್ರಮವುಳ್ಳವನ: : ಹರಿಶೌರ್ಯಂ ಹರಿ 
ತೋಟ್‌ದಂ ಹರಿಯ ಸಾಮರ್ಥಕ್ಕೆ ಸಾಮರ್ಥಮಂ (ಜಗವ. ೧೩-೯೫). [ಸಂ.) 

ಹರಿಶ್ಚಂದ್ರ (ಗು). ೧. ಹೊಂಬಣ್ಣದ ಕಾಂತಿಯುಳ್ಳ. (ನಾ). ೨. ಸೂರ್ಯ. 
ವಂಶದಲ್ಲಿ ಹುಟ್ಟಿ, ಸತ್ಯಕ್ಕೆ ಹೆಸರಾದ ಒಬ್ಬ ಪ್ರಸಿದ್ಧ ರಾಜ; ತ್ರಿಶಂಕುವಿನ 
ಮಗ: ಹಿಂದಣರಸುಗಳನುದ್ದರಿಸಲೆಂದವತರಿಸಿದ ವಸುಧಾಧಿಪತಿ ಹರಿಶ್ಚಂದ್ರನಾತನ 
ಸತ್ಯದೆಸಕಮಂ ಪೊಗಳಲೆನ್ನಳವೆ (ಹಚಕಾ. ೨-೭); ದಿಲೀಪ ಮಾಂಧಾತರು ಹರಿಶ್ಚಂದ್ರಾದಿ 
ಪೃಥ್ವೀಶ್ವರರನಂತರು ಮೃತ್ಕುವಶವರ್ತಿಗಳು (ಕುವ್ಮಾದ್ರೋ. ೭-೩೮). (ಸಂ.] 

ಹರಿಸ "ಹರುಸ' ನೋ. 

ಹರಿಸಂಗ "ಪರಿಸಂಗ' ನೋ. 

ಹರಿಸಂಯೋಗಿ (ನಾ). ೧: ವಿಷ್ಣುವಿನೊಡನೆ ಕೂಡಿದುದು; ವಿಷ್ಣುವಿನ 
ಸಹವಾಸವುಳ್ಳುದು. ೨. ಗಿಳಿಗಳ ಒಡನಾಟವುಳ್ಳುದು; ಗಿಳಿಗಳ ಸಂಬಂಧ 
ವುಳ್ಳುದು. ೧, ೨ : ಹರಿಸಂಯೋಗಿಯಾಗಿ ಲಕ್ಷ್ಮೀದೇವಿಯಂತೆ ಗೋಪಿಯರೊಳೊಂದಿ 
ಬಿಸಜಾಕ್ಷನಂತೆ ಸುವರ್ಣಯುತಮಾಗಿ ಪರದನಂತೊಪ್ಪುಗುಂ ಶಾಲಿಯ ವನಂ 

[ಸಂ. ಹರಿಸಂಯೋಗಿನ್‌] 

ಹರಿಸಖ (ನಾ). ಅಗ್ನಿಯ ಮಿತ್ರ; ವಾಯು: ಎಮ್ಮಾ ಪುರದ ಸಿರಿಯನು 
ನೋಡಬೇಕೆಂದಾ ವಿಭೀಷಣನು ಕರಯುಗವ ಮುಗಿದೆಆಗಿ ಜಾಂಬವ ಹರಿಜ ಹರಿಸುತ 
ಹರಿಸಖನ ಸುತವೆರಸಿ ಲಂಕೆಯ ಹೊಕ್ಕ ರಾಘವನನುಜನೊಡಗೂಡಿ (ಕೌಶಿರಾ. ೪೨-೩೬). 


(ಪದ್ಮರಾ. ೮-೧೩). 


[ಸಂ.] 
ಹರಿಸಗೊಳಿಸು (ಕ್ರಿ). ಸಂತೋಷಪಡಿಸು; ಹರ್ಷಗೊಳಿಸು: ನನ್ನ "ಇಂದ್ರಚಾಪ'ವನ್ನು 
»ರುಗಳೂ ಹಿರಿಯರೂ ಮಿತ್ರರೂ ಓದಿ ಮೆಚ್ಚಿ. . . ನನ್ನನ್ನು ಹರಸಿದ್ದಾರೆ, 


ಹರಿಸಗೊಳಿಸಿದ್ದಾರೆ (ಗಾಥಾಸ. ೪1. ಮುನ್ನುಡಿ). 
[ಹರಿಸ (ಆ ಹರುಸ) 4 ಕೊಳ್‌, 4 - ಇಸ್ಮು] 
ಹರಿಸತಿ (ನಾ). ಇಂದ್ರನ ಹೆಂಡತಿ; ಇಂದ್ರಾಣಿ; ಶಚಿ: ಹರಿಸತಿ ಜಿನತನುವಂ 
ಚಾತರೂಪವಿಳಸಿತನಿಧಾನಮಂ ಕಂಡೊಸೆದಳ್‌ (ಚಂದ್ರಪು. ೧೨-೫೨). (ಸಂ.) 


ಹರಿಸಲುಗೆ 


ಹರಿಸಲುಗೆ (ನಾ). ಹೆಚ್ಚಿನ ಸಲುಗೆ ,- ಸದರ : ಎಮ್ಮಯ್ಯನೆಮ್ಮವ್ವೆಯೊಳಗೆ 
ಹೊಕ್ಕು ಕೆಡುವಿರೊಯ್ಮದಿರೆಂದು ನಾನೊಲಲುತಿರಲಿರಲು ಕಡೆಗಣಿಸಿ ಬೋನಮಂ 
ಕೊಂಡದಕ್ಕಕ್ಕಿಯಂ ಕೊಡುವೆವೆಂದನುತ ಹರಿ(ಪಾಕಾಂ. ರು1ಸಲುಗೆಯಿಂದೊಯಿದರು 
(ಸೋಮಚ. ೨-೧೦೧). [ಹರ್ದಿ (ಆ ಪರ್ಮಿ) 4 ಸಲುಗೆ (೬ ಸಲ್ಲೆ) 

ಹರಿಸವಳ (ನಾ). ವಾರ್ಷಿಕ; ವರ್ಷಂಪ್ರತಿ (?): ಪೊಂಗೆ ತಿಂಗ[ಬಕ್ಸಿ] ಕಿಲಿಯ 


ಪಾಗ ಬಡ್ಡಿ ಲೆಕ್ಕದೆ ಹರಿಸವಳದ ಬಡ್ಡಿಯ ಹೊಂಗೆ ದಿವಸ [ವ]ಳಂ ಪ್ನ್ನರ್ವ್ವರ್ಬ್ರಾಹ್ಮಣರ್ಗ್ಲೆ |. 


ಶತ್ರಮಂ ನಡಯಿ`ವುದಂದು . . . ಕೊಟ್ಟ ಲೊ್ಕಿ ಪೊಂಗದ್ಮಾಣವೆರ್ಪ್ರತ್ತು (ಸೌಇಇ. 2೪, 
೧-೧೯; 1059). "ದೇವಸಬಳ' ಪಲಾ. 
(P ಇದು “ವರಿಸವಳ' ಎಂಬುದರ ಅಪಲಿಖಿತವಿರಬಹುದೆ ?] 
ಹರಿಸಾಲೆ (ನಾ). ಗಿಣಿಗಳ ನೆಲೆ,- ವಾಸಸ್ಥಾನ (7): ಹರಿಗಳೈಶ್ವರ್ಯದರಮನೆ 
ಹರಿಯ ಹರಿಸಾಲೆ ಹರಿಯ ವಾಹನಗಳಿಹ ಗೊತ್ತು ಹರಿಯಿಹ ತಾಣ . . . 
ಹರಿಮಯದರಣ್ಮದೊಳು ಬರುತಿರ್ದ ಹರಿಯಜಸುರಪರುಗಳೊಡೆಯನು (ಭಿಕ್ನಾಚ - 
(< ಸಂ. ಹರಿಶಾಲಾ। 
ಹರಿಸು 'ಪಟ್‌ಯಸು' ನೋ. 
ಹರಿಸ್ಮು "ಪರಿಯಿಸು' ನೋ. 
ಹರಿಸುಟ, ಹರಿಸುಟಗೆ (ನಾ). ಒಂದು ಬಗೆಯ ಆಟ (7): ಓಡಿ ಹೋಗುತ 
ಮರಳಿ ಹಿಂದಕೆ ಕೋಡ ಕೆಯ್ಯವರುಗಳನೇಡಿಸಿ ಬೀಳುತೇಳುತಲಿ ಹಾಡುತಲಿ ನಲಿನಲಿದು 
ಹರಿಸುಟಿಯಾಡುತಲಿ ನಾನಾವಿನೋದವ ಮಾಡುತಿರ್ದನು ಜಗದೊಳಾ ಪ್ರಭುಲಿಂಗ 
ಲೀಲೆಯಲಿ (ಪ್ರಭ:ಲೀ. ೨೨-೩೫). ಹರಿಸುಟಿಗೆ: ಹರಿಯಯೆದೆಯನು ಮೆಟ್ಟಿದೆನು 
ಶಂಕರನನರ್ಧಾಂಗದೊಳು ನೆಟ್ಟನೆ ಹಲಸುಟಿಗೆಯಾಡಿದೆನು ಬ್ರಹ್ಮನ ಬಾಯ ಮುದ್ರಿಸಿದೆ 
(ಪ್ರಭುಲೀ. ೭-೫೬). 
[1/ಸಂ. ಚುಟಿಕಾ ಇ (ಹೆಬ್ಬೆರಳು ನಡುಬೆರಳನ್ನು ಸೇರಿಸಿ) ಚಿಟಿಕೆ ಹಾರಿಸುವುದು] 
ಹರಿಸುಟಿಗೆ "ಹರಿಸುಟಿ' ನೋ. 
ಹರಿಸುತ (ನಾ). ೧. ವಿಷ್ಣುವಿನ ಮಗ; ಮನ್ಮಥ : ಮತ್ತಮಲ್ಲಿ.. . . ಪಂಚ 
ಬಾಣಕ್ಕೆ ತಕ್ಕ ಕುಸುಮಶರಮಂ ಬೆಸಲೆಯಾಗದ ಮಲ್ಲೀವಲ್ಲರಿಗಳಿಲ್ಲ ಹರಿಸುತಂಗೆ 
ಗಿರಿದುರ್ಗಮಾಗಿ ಪಾಳಿಸದ ಕೃತಕಶೈಲಮಿಲ್ಲ (ಪುಷ್ಪಪ. ೯-೨೧ ವ). ೨. ಇಂದ್ರನ ಮಗ; 
ಅರ್ಜುನ : ಹರಿಸುತನೆಯ್ದೆವಂದಿರದೆ ನೋಡಿ . .. ಏರ್ವಾಯಮಪ್ಪಿಸುಎಂದಿಸುವುದುಂ 
(ನೆಮಿಪು. ೧೦-೫೧). ೩. ಅಗ್ನಿಯ ಮಗ; ಸುಗ್ರೀವನ ಕಪಿನಾಯಕರಲ್ಲಿ ಒಬ್ಬನಾದ 
ನೀಲ: ಜಾಂಬವ ಹರಿಜ ಹರಿಸುತ ಹರಿಸಖನ ಸುತವೆರಸಿ ಲಂಕೆಯ ಹೊಕ್ಕ 
ರಾಘವನನುಜನೊಡಗೂಡಿ (ಕೌಶಿರಾ. ೪೨-೩೬). ೪. ಸೂರ್ಯನ ಮಗ; ಸುಗ್ರೀವ: 
ಖೋಯೆಂದು ಹತ್ತಿತು ಹುರಿಕಟಿಸಿ ಹರಿಸುತನ ನೇಮದಲಿ . . . ಬಾಲೇಂದುಧರನ ಗಿರಿಧರನ 
' ದುರ್ಗವನೀ ಕಪಿವ್ರಾತ (ತೊರರಾ. ೬-೧೬-೪೨). (ಸಂ. 
ಹರಿಸೇನೆ (ನಾ). ಕಪಿಗಳ ಪಡೆ,- ಸೈನ್ಮ : ಹಲ್ಲುಗಿರುಕಿನ . . . ಹರಿಸೇನೆ 
ಸೈಗೆಡೆದಿರ್ದುದು (ತೊರರಾ. ೬-೩೭-೧೫). (ಸಂ. ಹರಿಸೇನಾ। 
ಹರಿಸೇವೆ (ನಾ). ೧. ವಿಷ್ಣುವಿಗೆ ಸಲ್ಲಿಸುವ ಕೈಂಕರ್ಯ ; ಪರಮಾತ್ಮನ ಸೇವೆ: 
ಸಕಲವೆಲ್ಲವು ಹರಿಸೇವೆಯೆನ್ನಿ (ಪುರಂದ. ೧-೭೧ ಪಲ್ಲವಿ). ೨. ದಾಸಯ್ಕಗಳು 
ವರ್ಷಕ್ಕೊಮ್ಮೆ ನಡೆಸುವ ವೆಂಕಟರಮಣನ ಸೇವೆ ಮತ್ತು ಆ ಸಂದರ್ಭದಲ್ಲಿ 
ಹಂಚುವ ಪಂಚಕಜ್ಞಾಯದ ಪ್ರಸಾದ : ಇದಾದ ಮೇಲೆ ಮಾರನೆ ದಿನ ಹರಿಸೇವೆ 
ನಡೆಯುವುದು (ಹುಟ್ಟಹ. ೧೨); ದಾಸಯ್ಯನಿಗೂ ಅವನ ಅನುಚರರಿಗೂ ಹರಿಸೇವೆ ಸಲ್ಲುತ್ತದೆ 
(ಹಳ್ಳಬಾ. ೫೬). ' [ಸಂ. ಹರಿಸೇವಾ] 
ಹರಿಸೈನ್ಯ (ನಾ). ಕುದುರೆಗಳ ಪಡೆ; ಅಶ್ವದಳ : ಹರಿಸೈನ್ಮಂ ಹಸ್ತಿಸೈನ್ಮಂ 
ಪಜ್‌ಪಟಯಿಗೆ . . . ಮಂತ್ರಪಾಳರ್ಬೆರಸಿಂದ್ರಂ ಬರ್ಪವೋಲ್ಮಾಗಧನಧಿಕಬಳಂ 
ಬಂದನಾನಂದದಿಂದಂ (ಅರ್ಧನೇ. ೫-೬೯). ([ಸಂ.) 
ಹರಿಹ (ನಾ). ಹರಿಯುವಿಕೆ; ಪ್ರವಾಹ: ಓಘಃ, ಪ್ರವಾಹ:, ವೇಣೀ, ಧಾರಾ, 
ಸ್ರೋತಃ, ರಯಃ - ಈ ಆಜು ತೊಆ್‌ಯ ಹರಿಹಂ'' (ಹಲಾಯು. ೧೧೦-೪೭); ದೂಳಿಯ ಪಚ್ಚೆ 
ಯಂತೆ ಬಯಲ ಕಾಳೆಗದಂತೆ ಮೆಯ್ನಾರ ಹರಿಹದಂತೆ (ಧರ್ಮಾಮೃ. ೯-೨೬ ಅಡಿಟಿ);ನಗೆಯು 


೧-೧೮). 


ಹೌ A ಅಜಯ ಜರರಾರಾೂಾ್‌ುಪಮ್ಮಾ 


10 


15 


೩5 


4s 


ಹರಿಹಾಯು 


ನಗರಾಜನಲಿ ಹರಿವ ಗಂಗಾನದಿಯ ಮಿಗಿಲಾದ ಹರಿಹದೊಲು ಹರಿಯೆ ಸೂಸಲು ತಡೆಯು 
(ಸಖೀಗೀ. ೭೨-೧೪). ([ಹರ್ಮಿ (ಆಪರ್ಮಿ) 3 -ಹೃ (ಆ-ಪ್ಮ)| 

ಹರಿಹಂಚಿಕೆ (ನಾ). ಚೂರುಚೂರುಮಾಡಿ ಹಂಚುವಿಕೆ ; ತುಂಡು ತುಂಡು ಮಾಡಿ 
ಹಂಚುವಿಕೆ: ಭೂಮಿಯನ್ನು ಹರಿದು ಸರ್ವರಿಗೂ ಸಮವಾಗಿ ಹಂಚುವುದೇ 
ಸಮಾಜವಾದದ ತಿರುಳೆಂಬ ಅಂಥ ಹರಿಹಂಚಕೆ ಮೂರ್ಬತನವೆಂಬ . . . ಸಂಗತಿ ಆ 
ಹೊತ್ತಿಗಾಗಲೆ ಅವನಿಗೆ ಮನವರಿಕೆಯಾಗಿತ್ತು (ಪುನರು. ೪೨೫). 
ಕ (ಹರಿಹಂಚು (ಆ ಹಲ್‌ಪಂಚು) + - ಇಕೆ] 

ಹರಿಹಂಚು "ಹಲೌ್‌ಹಂಚು' ನೋ. 

ಹರಿಹಯ (ನಾ). ಇಂದ್ರ : ""ಪುರುಹೂತನಿಂದ್ರನಂಬುದರಥಂ ಶತಮಖ್ಯೂಹರಿಹಯಂ 
ಪರ್ಜನ್ಮನಾಖಂಡಲಂ ಮರುತ್ತಾನೆನಲೆ, ಸುತ್ರಾಮನಕ್ಕುಂ'' (ಮಂಗರಾ. ೧೨-೧); 
ಹರಿಹಯನು ಸಸ್ಕಾಧಿಕಂಗಳ ಹೊರೆಯಲೋಸುಗ ಮೈಗೆ ಮೈಯಾಗಿರುತಿಹನು 
ಭುವನದ್ವಯದೊಳು (ಕುವ್ಮಾಉ. ೪-೬೦). 1ಸಂ.) 

ಹರಿಹರ (ನಾ). ೧. ವಿಷ್ಣು ಹಾಗೂ ಶಿವ ಎರಡೂ ದೇವತೆಗಳ ಸಂಯುಕ್ತ 
ರೂಪದ ಮೂರ್ತಿ : ನರರಾ ಸಂದೇಹಮಂ ಪಿಂಗಿಸಲತಿಶಯದಿಂ ಕೂಡಲೂರಲ್ಲಿ 
ಶೋಭಾಕರಮಪ್ಪಂತೊಂದೆ ರೂಪಂ ತಳೆದ ಹರಿಹರಂ ಕೂರ್ತು ರಕ್ಷಿಕ್ಕೆ ನಮ್ಮಂ 
(ಎಕ. ೫1, ದಾವಣ ೨೫-1; 1224); ಶ್ರೀ ಹರಿಹರದೇವರಿಗೆ ಸಲ್ಲುವ ಬಂನ್ನಿಕೋಡಸೀಮೆ 
ಯೊಳಗೆ ಹರಿದ್ರೆಯೆಂಬ ನದಿಯಂ ಕಟ್ಟಿ (ಎಕ. ೫1, ದಾವಣ. ೨೩-೬೪; 1410). 
೨. ವಿಜಯನಗರಸಾಮ್ರಾಜ್ಕದ ಆರಂಭದ ಅರಸುಗಳಲ್ಲಿ ಒಬ್ಬ. 
೩. ಗಿರಿಜಾಕಲ್ಮಾಣವೆಂಬ ಕಾವೃವನ್ನೂ ಶಿವಶರಣರ ರಗಳೆಗಳನ್ನೂ ಬರೆದು 
ಪ್ರಸಿದ್ಧನಾದ ಹನ್ನೆರಡನೆಯ ಶತಮಾನದ ಒಬ್ಬ ಕನ್ನಡದ ಪ್ರಸಿದ್ಧಕವಿ: 
ವರಗಿರಿಜಾಕಲ್ಮಾಣಮನೊರೆದಂ ವಿವೇಕಿ ಹರಿಹರದೇವಂ (ಗಿರಿಕ. ೧-೪೧). 
೪. ಹರಿಹರೇಶ್ವರ ದೇವಾಲಯವುಳ್ಳ, ದಾವಣಗೆರೆ ತಾಲ್ಲೂಕಿನ ಒಂದು 
ಊರು: ಗುರುಧರ್ಮದ್ಧಿತಯಕ್ಕೆ ನೀನೆ ದಿಟಧಿಂ ಪೋಲಾಳ್ವ ಕೇಳ್‌ . . . ನಿನ್ನ ವೊಲ್‌ 
ಧರೆ ಚೋದ್ಮಂಬಡುವಂತಿರಾರ್‌ ಹರಿಹರಶ್ರೀಗೇಹಮಂ ಮಾಡಿದರ್‌ (ಎಕ. 1. 
ದಾವಣ. ೨೫; 1224): ೫. [ವೀಶೈ] ವಿಷ್ಣುವನ್ನು ನಿಗ್ರಹಿಸಿದವನು; ಶಿವ: 
ಹರಿಹರನೆಂದು ನಿನ್ನ ನಿಜಕೀರ್ತನೆಯಂ ಶರಣಾಳಿ ಕೂಡೆ ಡಂಗುರಿಸುತೆ ಸತ್ಮಮಂ ನುಡಿಯೆ 
ಸೇರದು ಶಾಪಹತರ್ಗೆ. (ದಂಪಾಶ. ೯೫); ಹರನು ಹರಿಯಂ ಹರಿಸಿದಿದು ಕಾರಣದಿ ಹ೦ಹರನು 
(ಬಸಪು. ೫೭-೨೮). ೬: ದಕ್ಷಬ್ರಹ್ಮನನ್ನು ಕೊಂದವನು; ವೀರಭದ್ರ: ಹರಿಹರನ 
'ಪಿತನೆ ಜಯಜಯವೆಂದು ವಂದಿಗಳ್‌ ಕೊಂಡಾಡುತಿರಲು (ಚೆಬಪು. ೩೦-೧೪). (ಸಂ. 

ಹರಿಹಲಗೆ (ನಾ). ಮರದ ಹಲಗೆಯ ಒಂದು ತುದಿಗೆ ಹುಡುಗನನ್ನು ಕೂರಿಸಿ, 
ಇನ್ನೊಂದು ತುದಿಗೆ ಹಗ್ಗವನ್ನು ಕಟ್ಟಿ ಎಳೆದುಕೊಂಡು ಹೋಗುವ ಒಂದು 
ಬಗೆಯ ಆಟ (7?) : ಗುಡುಗು ಗುತ್ತಿನ ಚೆಂಡು... ಹರಿಹಲಗೆ ನಿಡುಗವಣೆ ಕೆಡಹು 
ಕುಟ್ಟಿಗನಾದಿಯಾದವಗಡ ವಿನೋದದಲಾಡಿದರು ಪಂಗಡದಲೈವರು ನೂರ್ವರಿವರಿತ್ತಂಡ 

` ವೊಂದಾಗಿ (ಕುವ್ಮಾಅ. ೬-೨.  (ಹರ್ದಿ (£ ಪರ್ಮಿ) *- ಹಲಗೆ (< ಪಲಗೆ)) 

ಹರಿಹಾದಿ (ನಾ). (2) : ನೆಲದೊಳಂದಧಿಕದಿ ಮೂಜು ನಾಲ್ಕೇಳನು ತಲೆ ಗುಣಿಸುತ 
ಲಾಟ್‌ಂದ ಒಲಿದು ಭಾಗಿಸಿ ಬಂದೊಡವು ಹರಿಹಾದಿಯೆ ನೆಲೆ ಮೂಜು ಜಾತಿ ಬಾಹುಲ್ಮ 
(ವರ್ಧಚ ಆ-೭೧). [7] , 

ಹರಿಹಾಯ್‌, ಹರಿಹಾಯು (ಕ್ರಿ). ೧. (ಆಲಂ) ಬಹಳ ಸಿಟ್ಟಿಗೇಳು; 
ಆಕ್ರೋಶದಿಂದ ರೇಗು: ಇವರ ಮೇಲೆ ಹರಿಹಾಯ್ವುದು ವಿಚಾರಿಗಳ ಮತಮಲ್ಲ 
(ಮಲ್ಲಚ. ೮-೩); ಪ್ರಭುರಾಯರು ಸಿಪಾಯಿಯ ಮೇಲೆ ಹರಿಹಾಯ್ದರು (ಕೊಂದಯಾ. ೫೨). 
೨. ಆತುರದಿಂದ ಮುಂದೆ ಬರು; ತವಕದಿಂದ ಮುಂದಾಗು: ಹೊಸ ಶಿಕ್ಷಕಿ 
ಬಂದಾಗ ಎಲ್ಲಾ ಮಾಸ್ತರರು ಹರಿಹಾಯ್ದು ಮಾತನಾಡಿಸಿದ್ದರಿಂದ (ಕಾವೇರಿ. ೭). 
ಹರಿಹಾಯು: ೧. ಶಾಲೆಯಲ್ಲಿ ದುಡಿದು ಬಂದ ಲಕ್ಷ್ಮೀಪತಯ್ಯ ಮನೆಯಲ್ಲಿ ಕಾವೇರಿಯ 
ಮೇಲೆ ಹರಿಹಾಯುತ್ತಿದ್ದರು (ಕಣ್ಮಣಿ. ೭೨); ಸ್ವಲ್ಪ ಶಾಂತವಾಗಿರಿ ಸುಮ್ಮನೆ ಹರಿಹಾಯ 
ಬೇಡಿರಿ (ಕಮನೆ. ೧೮೫). (ಹೆರ್ದಿ (ಆ ಪರ್ಮಿ) * ಹಾಯ್‌, (ಆ ಪಾಯ್‌) 

ಹರಿಹಾಯು "ಹರಿಹಾಯ್‌' ನೋ. 


ಹರಿಹು 


ಹರಿಹ, "ಪರಪ್ಪು' ನೋ. i 

ಹ೦ಹ್ಮು *ಪರಿವು' ನೋ. | 

ಹರಿಹುಗಿಲ್‌, ಹರಿಹುಗಿಲು (ನಾ). ೧. ಸೂರೆಗೆ ಈಡಾದುದು; ದಾಳಿಗೆ | 
ಒಳಗಾದುದು: ಇಳೆಯೊಳ್‌ ಕಾಡೈದ ಬೇಡರ್ಗಿದು ಹರಿಹುಗಿಲಾಯ್ತು (ಕುಸುಮ. | 
೧೪-೪೩). ಹರಿಹುಗಿಲು : ೧. ಅದ್ದ ಹರುಷದ ಹರಹು ಹರಿಹುಗಿಲಾಯ್ತು ಭಯರಸಕೆ ls 
(ನಿಭಾಗ. ೧೦-೮೭-೨೦). ೨. ದಾಳಿ; ಆಕ್ರಮಣ : ಯಾದವರಗಡುತನ ನಮ್ಮಲ್ಲಿ ಸಲ್ಲದು 
. « - ನೀಂ ಹರಿಷುಗಿಲು ಮಾಡುವ ಮಂತ್ರ ಸಾಕಿನ್ನು (ಕುಮ್ಮಾಉ. ಒರಿಇ ೯-೪೦); ಉಸುರು 
ಗರಗಸದಲ್ಲಿ ತನುವಿನ ಬೆಸುಗೆಯನು ಬಿಡುಮಾಡಿ ಬಿಸುಡದೆ ಹಸುತೃಷೆಯ 
ಹರಿಹುಗಿಲಿನುಪಟಳಕಂಜಿ ಮುಖಗೊಡದೆ ದಶವಿಧೇಂದ್ರಿಯದಾಳಿಯಲಿ ಶಂಕಿಸದೆ 
ನಿಲುವೊಡೆ ಸಿದ್ಧರಾಮನ ದಸೆಯ ನೆನೆಯಲು ಭಕ್ತರಹರೈ (ಪ್ರಭುಲೀ. ೧೮-೮). 

[ಹರ್ಮಿ (ಆ ಪರ್ಮಿ) 4 ಹುಗಿಲ್ಮ್‌ (ಆ ಪೂಲ್‌,)) 

ಹರಿಹುಗಿಲು "ಹರಿಹುಗಿಲ್‌' ನೋ. 

ಹರಿಹೇಷಾಧ್ವನಿ (ನಾ). ಕುದುರೆಗಳ ಕೆನೆತ ,- ಕಿಳಿರು: ಹರಿಹೇಷಾಧ್ವನಿ 
ಗಂಧಸಿಂಧುರಘಟಾಘಂಟಾಸ್ವನಂ . . . ದಿಕ್ಕರಿಕರ್ಣಾಂತರಮಾಗೆ ನೀಳ್ವುದು 
ನೃಪಶ್ರೀಜೈತ್ರಯಾತ್ರೋತ್ಸವಂ (ಪುಷ್ಪಪು. ೮-೩೨). ಸಂ.) 

ಹರಿಹೊನಲು "ಪರಿವೊನಲ್‌' ನೋ. 

ಹರೀಂದ್ರ (ನಾ). ಶ್ರೇಷ್ಠವಾದ ಸಿಂಹ : ಕಲಿತಪದ್ಮಪತ್ರಾಂಬಕೆ ಹರೀಂದ್ರವರವಾಷನೆ 

. ಗತಿ ಭವತ್ತದಂ ಶಾಂಭವೀ (ರಾಜಶೇ. ೭-೧೦೬). ([ಸಂ.) 
ಹರೀತಕಿ (ನಾ). ಒಂದು ಬಗೆಯ ಮರ ಮತ್ತು ಅದರ ಕಾಯಿ; ಅಳಲೆ; 


ಅಣಿಲೆ : ಎಲುದಿನಂ ಸುರಭಿಯ ಜಳದೊಳ್‌ ಭಾವಿಸಿ ಹರೀತಕಿಯನೆಚ್ಚೊಡಂದಣಂಗಳ್‌ 
ಕಿಡುಗುಂ (ಲೋಕೋಪ. ೯-೭೫). [ಸಂ. ಹರೀತಕಿ] 

ಹರು "ಪಜಿವು' ನೋ. 

ಹರುಕ "ಪಟುಕ' ನೋ. 


ಹರುಕಣಿ "ಪರಿಕಣಿ' ನೋ. 

ಹರುಕಲು (ನಾ). ಹರಿದುದು ; ಚಿಂದಿಯಾದುದು : ಈ ಪುಸ್ತಕ ತುಂಬ ಹರುಕಲಾಗಿದೆ 
(ರೂಢಿ). (ಹರುಕು (ಆ ಪಲುಕು) 3- - ಅಲು (ಆ - ಅಲ್ಮ್‌)) 

ಹರುಕು "ಪಜುಕು' ನೋ. 

ಹರುಕುಮುರುಕು "ಪಖುಕು' ಪರಾ. 

ಹರುಗುಣಿಗೂಟ (ನಾ). ನೇಯ್ಗೆಯಲ್ಲಿ ಬಳಸುವ ಒಂದು ಸಾಧನ (?): 
ಹರುಗುಣಿಗೂಟ ಠವಣಿಗೋಲು ಲಾಳಿಯು ಮುರಿಗಟ್ಟಿಗೆಯು ಅಡ್ಡಗಟ್ಟು ಹರಿಟೆ, 
ಹೊಕ್ಕುಳಗೂಟ ನಾಲಿಗೆಗೂಟವನಿರದೊಂದುಳಿಯದೆ ಕಟ್ಟಿದನು (ಅಮುಸಾಂ. ೫-೬)... | 

(? + ಗೂಟ (ಆ ಗೂಂಟ)) | 

ಹರುಗೋಲು "ಪಜ್‌್‌ಗೋಲ್‌' ನೋ. | 

ಹರುಣೆ (ನಾ). ಶಕುನದ ಹಲ್ಲಿ (7) : ಇದು ದಲ್‌ ದಿಗ್ವಿಜಯಂ ರಣಾಜಿರದೊಳಾ | 
ರಾನುಂ ಭರಂಗೆಯ್ದಾ ತಾಗಿದಪರ್ಬೆಳ್ಳುದೆಯಾ ಬಲಂ ವಿಧುಬಲಂ ಸಾ| 
ನೋಡಬೇಡಿದ ಬೇಳಂಬಮನಂತಕಂಗಮೆನಗಂ ತೀರ್ದೆಂಬುದೇಂ ವಕ್ರಮೆಂಬುದುಮೇಂ 
ಮಿಕ್ಕಿನ ಹಕ್ಕಿಯೊಳ್‌ ಹರುಣೆಯೊಳ್‌ ಸೇನಾಸಹಸ್ರಂಗಳುಂ ಎಂದು ತೋಟ್‌ದುತ್ಪಾತಕ್ಕೆ 
ಸಡೆಯದೆಯುಂ (ಅನಂಪು. ೧೩-೮೮). 1ಆ ಅರಣೆ 7) 

ಹರುಬರಿ "ಪರಿವರಿ' ನೋ. 

ಹರುಬು "ಹರಿಬ' ನೋ. 

ಹರುವಿ "ಪರವಿ' ನೋ. 

ಹರುವು "ಪಜ್‌ವು' ನೋ. 

ಹರುವೈ "ಪರವಿ' ನೋ. 

ಹರುವೈ "ಹಲುಹೆ' ನೋ. 

ಹರುಷ "ಹರುಸ' ನೋ. 

ಹರುಷಂದೋಖು (ಕ್ರಿ). ಆನಂದಗೊಳಿಸು; ಸಂತೋಷಪಡಿಸು: ಪೊಂದೊಟ್ಟಿ 


ಹರುಷೋನ್ನತಿ 


ಲೊಳಗೆ ಶಿಶುಲೀಲೆಯಿಂ ಕೆಲದಿನಂ ತಾಯ್ಗೆ ಹರುಷಂದೋಟ್‌ದಂ ಕುವರನು (ಚಿಬಪು 

[ಹರುಷ (ಆ ಹರುಸ) 4 ತೋಜು| 

ಹರುಷಂಬಡು (ಕ್ರಿ). ಸಂತೋಷವನ್ನು ಹೂಂದು; ಆನಂದಿಸು: ದಿಟ್ಟಿಪರ 
ದಿಟ್ಟಿಗಳಿಗಚ್ಚರಿ ಹುಟ್ಟಿ ಪೊನ್ನುಕ್ಕಿದೊಡೆ ಹರುಷಂಬಟ್ಟು ಭೂಪಂ ಬಸವರಸನಂ 
ಕೀರ್ತಿಸುತಮಿರಲು (ಬಸಪು ೧೧-೧೫). (ಹರುಷ (ಆ ಹರುಸ) + ಪಡು | 

|[ಹರುಷಂಬೊಜು (ಕ್ರಿ). ಎ ಹರುಷಂಬಡು: ಹರುಷಂಬೊತ್ತು ಲಿಂಗಸ್ತರುಶನದ 

ನಿಯಮಂಗಳಂ ತೀರ್ಚಿ (ಒಪ. ೬೦-೩೩). [ಹರುಷ (< ಹರುಸ) 4 ಪೊಲು] 

|ಹರುಷಗೆಡು "ಹರುಸಂಗೆಡು' ನೋ. 4 

ಹರುಷತಿಕೆ (ನಾ). ಪರಮಾನಂದ: ಮುನ್ನೂಜಳುವತ್ತು ನಕ್ಷತ್ರಕ್ಕೆ ಬಾಯಿ 
ಬಿಟ್ಟುಕೊಂಡಿಪ್ಪುದೆ ಮುತ್ತು ಅದು ಸ್ವಾತಿಗಲ್ಲದೆ ಬಾಯ್ದೆಆ್‌ಯದು ಕಳು ಕೇಳಾ ತಂದೇ 
ಎಲ್ಲವಕ್ಕೆ ಬಾಯ. ಬಿಟ್ಟರೆ ತಾನೆಲ್ಲಿಯ ಮುತ್ತಪ್ಪುದೊ ಪರಮಂಗಲ್ಲದೆ ಹರುಷತಿಕೆ 
ಯಿಲ್ಲೆಂದು ಕರಣಾದಿಗುಣಂಗಳ ಮಜ್‌ದರು (ಬಸವ. ೮೦೯). [ಆ ಪರುಷ) 

ಹರುಷನ (ನಾ). ಹರ್ಷ; ಆನಂದ: ದರುಶನವಾಯಿತು ಹರುಷನವಾಯಿತು 
ಗುರುವೆಯೆನ್ನಯ ಕಲ್ಪತರುವೆ (ಕೋಡಚ. ೧-೧೨೭). [ಆ ಸಂ. ಹರ್ಷಣ] 

15 | ಹರುಷಪುಳಕ (ನಾ). ಸಂತೋಷದಿಂದ ಉಂಟಾಗುವ ರೋಮಾಂಚನ 
|! ಹರುಷಪುಳಕದ ಹರಹಿನಲಿ . . . ಅರಿದಿಶಾಪಟಮಲ್ಲ ಬಂದನು ಪಯಣಗತಿಗಳಲಿ 
| 


| 
| ೫-೩೫). 
| 
I 
| 


10 


(ತೊರರಾ. ೧-೬-೭). [ಆ ಸಂ. ಹರ್ಷಪುಲಕ] 
ಹರುಷಭೋಗ (ನಾ). ಸಂತೋಷದ ಸೌಭಾಗ್ಯ; ಆನಂದದ ಸಮೃದ್ಧ: 
ಉರುಳುರುಳು, ಸಾಗರವೆ, ಮುನ್ನೀರಿನಾಗರವೆ, ತೆರೆತೋಳ್ಗಳಿಂದೆಯಾಲಂಗಿಸಿ 
ಧರಿತ್ರಿಯಂ ವರುಷಶತ ಗತವಾದರಳಿಯದನುರಾಗದಲಿ ಹರುಷಭೋಗದಲಿ! (ಚತ್ರಾಂ॥. 
[ಆ ಸಂ. ಹರ್ಷಭೋಗ! 
ಪರುಷವೇಖು (ಕ್ರಿ). ಸಂತೋಷವನ್ನು ತಾಳು: ಬಿಜ್ಜಳನ ಮೊಗಂ ಲಜ್ಜೆಯೇಜ್‌ 
ಶರಣರ ಮೊಗಂಗಳ್‌ ಹರುಷವೇಟ್‌ (ಬಸರ. ೮-೧೨೯). 
(ಹರುಷ (ಆ ಹರುಸ) + ಏಜ, (ಆ ಏಲು್‌,)। 
ಜ|ಹರುಪಾಶ್ರು (ನಾ). ಆನಂದದಿಂದ ಕಣ್ಣಿ ನಲ್ಲಿ, ಬರುವ ನೀರು; ಆನಂದಾಶ್ರು: 
ಇಳಿಯೆ ಹರುಷಾಶ್ರುಗಳು ಸಲೆ ಕಂಗಳಲಿ ಪರಮಾನಂದವಾಗಲು ನಳಿನನಾಭನು . . . 
| ಸೆಳೆದು ಬಿಗಿಯಪ್ಪಿದನು ಭರತನ (ಕೌಶಿರಾ. ೪೪-೪೫). (ಆ ಸಂ. ಹರ್ಷಾಶ್ರು! 
ಹರುಷಿತ (ಗು). ೧. ಸಂತೋಷವನ್ನು ಹೊಂದಿದ; ಪ್ರಸನ್ನಗೊಂಡ : ಮತ್ತೆಯುಂ 
ಮಣಿಭೂಷಣಂಗಳನಿತ್ತು ಸತತಾನಂದಹರುಷಿತಚಿತ್ತದಿಂದಂ ಕಳುಹಿದನು (ಬಸಪು. ೫-೭೦). 
(ನಾ). ೨. ಸಂತೋಷ ಹೊಂದಿದವನು; ಆನಂದಿತನಾದವನು: ನಸುನಗುತ 
ಗುರು ಕೌರವಮಹೀಶನ ಮೊಗದ ಸುಮ್ಮಾನಕ್ಕೆ ಹರುಷಿತನಾಗುತಿಂತೆಂದ (ಕುವ್ಮಾದ್ರೋ. 
೧೦-೪೫). ೩. ಸಂತೋಷ; ಆನಂದ: ಬಸವಮಂತ್ರಿಯನು ಸ್ಮಿತಮುಖಾಂಬುಜ 
ನಾಗುತಂ ಹರುಷಿತದೊಳೂಡನೊಡನಪ್ಪಿ ಕರುಣಾಮೃತರಸದೊಳೋಲಾಡಿಸಲು 
ಮಾಹೇಶ್ವರರು ನಲಿದು (ಬಸಪು. ೨೨-೬೩). [ಆ ಸಂ. ಹರ್ಷಿತ) 
35 | ಹರುಷಿತೆ (ನಾ). ಸಂತೋಷ ಹೊಂದಿದವಳು; ಆನಂದಿತೆ: ಪರಮಹರುಷಿತೆಯಾಗಿ 
| ಮನವಚ್ಚರಿವಡುತ್ತಾ ಓಹಿಲಯ್ಮಗೆ ಧರಣಿಯೊಳು ಸಾಷ್ಟಾಂಗದಂಡಪ್ರಣವಮಂ 
| ಮಾಡಿ (ಬಸಪು. ೪೪-೪೨); ಕೇಳಿ ಹರುಷಿತೆಯಾದಳುತ್ತರೆಯೋಲಗಕೆ ಬಂದು . . . 
ಕೈಮುಗಿದೆಂದಳೀ ಹದನ (ಕುವ್ಮಾಎ. ೫-೨೮). [ಆ ಸಂ. ಹರ್ಷಿತಾ। 
ಹರುಷಿಸು (ಕ್ರಿ). ಸಂತೋಷಪಡು; ಆನಂದವನ್ನು ಹೊಂದು: ಅಂಗೈತಳದಲಿಹ 
ಪರುಷವನು ಕಲ್ಲೆಂದು ಟೆಕ್ಕೆಯ ಹರಳಿನಲಿ ಹರುಷಿಸುವ ಮೂಢಮನುಷ್ಮರಂದದಲಿ 
ಅರಸಕಾರವನೆಂದನು (ಕುವ್ಮಾಆ. ೧೬-೭); ಸಕಲಜನ ಹರುಷಿಸಿತು ಹಯಮೇಧದಲಿ 
| (ತೊರರಾ. ೧-೭-೫೧). (ಹರುಷ («ಆ ಹರುಸ) + - ಇಸ್ಟು) 
[ಹರುಷೋನ್ನತಿ (ನಾ). ಮಿಗಿಲಾದ ಸಂತೋಷ; ಆನಂದಾತಿಶಯ: ಮುನ್ನ 
| ಸಾರಥಿಯಹನು ನೋಡುವೆನೆನುತ ವಹಿಲದಲಿ ಬೆನ್ನಲಬಲೆಯನ್ಕೆದಲಾ ಸಂಪನ್ನಬಲ 
ನೋಲಗಕೆ ಬರೆ ಹರುಷೋನ್ನತಿಯಲುತ್ತರಕುಮಾರನು ಕರೆದು ಮನ್ನಿಸಿದ (ಕುವ್ಮಾವಿ. 
[< ಸಂ. ಹರ್ಷೋನ್ನತಿ] 


20 


| ೬೫-೧೭೬೧). 


30 


40 


4s 


೫-೩೯). 


ಹರುಸ 


ಹರುಸ, ಹರಿಸ, ಹರುಷ (ನಾ). ಹಿಗ್ಗು; ಸಂತೋಷ: ಸೂಕ್ಷ್ಮ - ಸುಕುಮ, 
ಹರ್ಷ-ಹರುಸ (ಶಮದ. ೨೫೪ ಪ್ರಯೋ); ಸಚಿವನು ಹರುಸ ಮಿಗಲಾ ಪೊಳಲ ಹೊಕ್ಕು 
. ೬ ೬ ರತ್ನಕನ್ನಿಕೆಯೆನಿಪ್ಪಳಂ ನಿಶ್ಚೈಸಿ ಉಂಗುರುಡಿಕೆಯ ಮಾಡಿದ (ಸೌಂದಪು. ೪-೧೬); 
ಹರುಸದೆ ದೂತಿಯರ್‌ ಸತಿಗೆ ಸಿಂಗರ ಮಾಡುತಿರಲ್ಕೆ . . . ಸಖಿಯರ್ತೊಡಿಸಿರ್ದ 
ಕಂಕಣಂ ಪರಿದುದು (ನರಚ. ೩೬-೭೫). ಹರಿಸ : ""ಸಂತಸ ಹರಿಸಮಲಂಪುಂ 
ಸಂತೋಷಾಖ್ಯಾನ'' (ಕವಿಕಂ. ೧೩೪): ಹರಿಸಂ ಮಿಗೆ ಕೈಲಾಸದ ಪುರದೊಳಗೊಪ್ಪಿರ್ಪ 
ನಭವನದ್ವಯರೂಪಂ (706. ೧೦-೧೧೨). ಹರುಷ : ಕ೦ಡಲ್ಲಸಂಗನ ಶರಣರು ಬಂದರೆ 
ಉಬ್ಬಿ ಕೊಬ್ಬ ಹರುಷದಲೋಲಾಡುವೆ (ಬಸವ. ೩೭೭); ಹರುಷದ ಶರದಿಯೊಳ 
ಗೋಲಾಡುತಿದ್ದುದು ನಿಖಿಲಜನ ನಲಿದು (ಕಾಶಿರಾ. ೪೪-೫೫). [ನ ಸಂ. ಹರ್ಷ] 

ಹರುಸಂಗೆಡು, ಹರುಷಗೆಡು (ಕ್ರಿ). ಸಂತೋಷವಿಲ್ಲದಾಗು; ವೃಥೆಪಡು: 
ಎರಡುಂ ಸಂಚೆಯೊಳಂ ಹರಿ ಹರುಸಂಗೆಟ್ಟಶ್ರುಬಿಂದು ವಿಣ್ಮೂತ್ರಂಗಳ್‌ ಸುರಿಯೆ 
ಕಿಳಿಜುವೊಡೆ ಮಾಡುಗುಮರಸಂಗಂ ಪಿರಿದು ಭಯಮಂ (ಅಶ್ವಶಾ. ೪-೫೭). ಹರುಪಗೆಡು: 
ಮುಂದುಗಾಣದೆ ಹಲವನೆಣಿಸುತ ಹರುಷಗೆಟ್ಟಿಂತೆಂದನಾ ಮುನಿಪ (ತೊರರಾ. ೧-೯-೨೮). 

[ಹರುಸ + ಕೆಡು] 

ಈರುಹು, "ಪರಪ್ರು' ನೋ. 

ಹರುಹ್ಮು "ಪರಪ್ಪು' ನೋ. 

ಹರುಹ್ಮು "ಪರಿವು' ನೋ. 

ಹರುಹುಗೆಡು (ಕ್ರಿ). ನಡೆಗೆಡು; ಮುಂದೆ ಸಾಗದಂತಾಗು: ಹರುಹುಗೆಟ್ಟುದು 
ತೇರು ಸಾರಥಿ ಹುರುಳುಗೆಡಿಸಿಯೆ ನುಡಿದನಂಬಿನ ಕೊಅತೆ ತಾ ಮುನ್ನಾಯ್ತು 
(ಕುವ್ಮಾಕ. ೧-೧೫). (ಹರುಹ್ಮ (ಆ ಪರಿವು) + ಕೆಡು 

ಹರುಹೆ "ಹಲುಹೆ' ನೋ. 


ಹರೆ, "ಪರೈ' ನೋ. 
ಹರ್ಕೆ "ಪರೈ' ನೋ. 
ಹರ್ಮೆ 'ಪಣ್‌,' ನೋ. 
ಹರೆ "ಪೊರೈ' ನೋ. 
ಹರೆ 'ಪರ್ಮೆ' ನೋ. 
ಹರೆ, 'ಪರಯ' ನೋ. 


ಹರೆಕಾರ "ಪಜ್‌ಕಾಆ' ನೋ. 

ಹರೆಕಾಅ "ಪಜ್‌ಕಾಅ' ನೋ. 

ಹರೆಗಡಿ "ಪರೆಗಡಿ' ನೋ. 

ಹರೆಗಡಿಸು (ಕ್ರಿ). ಸೀಳು; ತುಂಡುಗೊಳಿಸು; ಕತ್ತರಿಸು: ಪರ್ಬತವನೊಡೆದುಳಿಸಿ 
ಭೂಮಿಯನಿಬ್ಬಗೆಯ ಮಾಡಿಸುತ ರಥಗಜದೊಬ್ಬುಳಿಯ ಹರೆಗಡಿಸಿ . . . ಅಹಿತರಿಗುಬ್ಬಸ 
ವನೆಸಗುವನೆ ಜೋಧನು (ಉವ್ಮಾಉ. ೩-೧೦೨). (ಹರೆಗಡಿ (ಆ ಪರೆಗಡಿ) + - ಇಸ್ಸು) 

ಹರೆಗಳೆ 'ಪೆರೆಗಳೆ' ನೋ. 

ಹರೆಯ “ಪರಯ' ನೋ. 

ಹರೆಯಂಬಡೆ, ಹರೆಯವಡೆ (ಕ್ರಿ). ತಾರುಣ್ಯವನ್ನು ಪಡೆ ; ಯೌವನವನ್ನು 
ಹೊಂದು: 'ಹರನ ಮೆಚ್ಚು ಹರೆಯಂಬಡೆದಂತೆ ಶಂಕರನ ಬಿಂಕಂ ಬಿನ್ನಣಮಾದಂತೆ 

- . ನೆಲ್‌ ಮೆಜ್‌ದು ನಡೆತಂದು ನಗತನೂಜೆ ಚಂದ್ರಧರನ ಮುಂದೆ ನಿಂದು 

(ಗರಕ. ೫-೭೬ ವ). ಹರೆಯವಡೆ: ಜಯಧರಣೀಪತಿ ಸಕಲಕಲಾಕೋವಿದನಾಗಿ 
ಹರೆಯವಡೆದಂ (ಜಯಕಾ. ೨ ಸೂಚನೆ. (ಹರೆಯ (ಆ ಪರಯ) * ಪಡೆ] 

ಹರೆಯಂಬೋಗು (ಕ್ರಿ), ಯೌವನಾವಸ್ಥೆಯನ್ನು ಮಾರು; ವೃದ್ಧಾಪ್ಯವನ್ನು 
ಹೊಂದು : ಪ್ರವಯಾ, ಸ್ಮಎರಃ, ವೃದ್ಧ, ಯಾತಯಾಮಃ - ಈ ೪ ಹರೆಯಂಬೋದಾತಂ 
`(ಹಲಾಯು. ೮೩-೩೪೯). [ಹರೆಯ (ಇ ಪರಯ) + ಪೋಗು, (< ಪೋ,)) 

ಹರೆಯಬೋಗುಹ (ನಾ). ತಾರುಣ್ಮವು ಕಳೆದು ಹೋಗುವಿಕೆ; ಮುಪ್ಪು 
ಉಂಟಾಗುವಿಕೆ: ""ಜ್ಮಾನಿ, ಜೀರ್ಣಿ - ಹರೆಯಬೋಗುಹ'' (ನಾಚರಾ. ಕಿ). 

[ಆ ಹರೆಯಂಬೋಗು 4 - ಹ್ಮ (ಆ -ಪ್ಮ)] 


೮೮೪೫ 


ಹರ್ಮೋದರ್ಥ್ವ 


| | ಹರೆಯವಡೆ “ಹರೆಯಂಬಡೆ' ನೋ. 
ಹರೆಯಿಸು "ಪರೆಯಿಸು' ನೋ. 
ಹರೆಹಂದಲ್‌ (ನಾ). ವಿಸ್ತಾರವಾದ ಹಂದರ,- ಚಪ್ಪರ : ಮಜ್‌ಯದೆಲ್ಲರನಂದು 

141 ಮನ್ನಿಸಿ ಬೀಳ್ಕೊಟ್ಟ ಮಟುದಿನ ಮೊದಲಾಗಿ ಚಕ್ರಿ ಹರೆಹಂದಲಿಕ್ಕಿ ಹಲವು 

|5| ದಿನ ಮದುವೆಯ ತೆಅನಜ್‌ದೊಲ್ಲು ಮಾಡಿದರು (ಭರಚ. ೪೩-೧೧೫); ಚೊಕ್ಕವೆಣ್ಣಲ್ಲಲ್ಲಿ 

| | ಪುಟ್ಟುವುವಾ ಪೆಣ್ಣ ಪಕ್ಕದವರೆ ನೋಡಿ ನೃಪಗೆ ತಕ್ಕುವೆಂದರ್ತಿಯೊಳೀಯೆ 

i ಹರೆಹಂದಲಿಕ್ಕಿ ಮದುವೆಯಾಗುತಿಹೆನು (ಭರಚ. ೭೫-೭೨). 

ಹರೆ, (ಆ ಪರೈ) 4 ಹಂದಲ್‌ (« ಪಂದರ್‌)| 

ಹರೇಣು (ನಾ). ೧. ಬಟ್ಟಗಡಲೆ; ಬಟಾಣಿಕಾಳು. ೨. ಒಂದು ಬಗೆಯ 
ಸುಗಂಧಯುಕ್ತವಾದ ಔಷಧೀದ್ರವ್ಮ ; ರೇಣುಕ : '"ದ್ವಿಜಾ, ಹರೇಣು;, 
ರೇಣುಕಾ, ಕೌಂತೀ, ಕಪಿಲಾ, ಭಸ್ಮಗಂಧಿನೀ - ೬ ರೇಣುಕ ಎಂಬುವ ಗ್ರಂಧ್ಮದ್ರವ್ಮೃದ 
ಹೆಸರು'' (ಸಿದ್ಧಾಂತಿ. ೧೪೦). ಸಂ.) 

ಹರೇಣುಕ (ನಾ). ಎ ಹರೇಣು ೨: ಲೋಧ್ರದ ಚೆಕ್ಕೆ, ತುಲಸೀಬೇರು, (ನೆಲ್ಲಿಚೆಟ್ಟು), 
ಆಲದ ಮುಗುಳು, ಹರೇಣುಕ ಇವಿಷ್ಟನ್ನೂ ಸಮಾಂಶವಾಗಿ ಹಾಲಲ್ಲರೆದು ಯತುಸ್ನಾನ 
ಮಾಡಿದ ದಿನದಲ್ಲಿ ಕುಡಿಯ ಕೊಡೆ ಗರ್ಭಸಿದ್ದಿಯಹುದು (ವೈದ್ಮಸಾ. ॥, ೪೫)). (ಸಂ.] 

ಹರ್ಡೆ "ಹರಡೆ,' ನೋ. 

| |ಹರ್ತ (ನಾ). ಸಂಹರಿಸುವವನು; ಲಯಕರ್ತ: ಕರ್ತನುಂ ಸರ್ಪಕ್ಕೆ ಭರ್ತನು 

| ಹರ್ತನುಂ ಪರಮೇಶನಲ್ಲದೆ ಭರ್ತ ಬೇಲುಂಟೇ (ಬಸಪು. ೫೪-೪): ಲಿಂಗರೂಪನಂ ಹರ್ತ 
ಪಾವಕರೂಪ ಲಿಂಗದೊಳಗಿರ್ದನಂ ಕೂರ್ತು ವಂದಿಸುವೆನು (ವೀಶೈಪು. ೬-೧-೩೬). 

[ಆ ಸಂ. ಹರ್ತ] . 

ಹರ್ತರದೂದು "ಹರತರದೂದು' ನೋ. 

ಹರ್ತಾರ (ನಾ). ಸಂಹರಿಸುವವನು; ಲಯಗೊಳಿಸುವವನು : ಕರ್ತಾರಂ ನೀನೆ 
... ಹರ್ತಾರಂ ನೀನೆ ಪಂಪಾಪುರದರಸ ವಿರೂಪಾಕ್ಷ ರಕ್ಷಿಪ್ಪುದೆನ್ನಂ (ರಕ್ತಾಶ. ೯೯). 

| (ಆ ಸಂ. ಹರ್ತ] 

ಹರ್ತ) (ನಾ). ೧. ತರುವವನು; ಮುಟ್ಟಿಸುವವನು. ೨. ಸ್ವೀಕರಿಸುವವನು; 
ತೆಗೆದುಕೊಳ್ಳುವವನು. ೩. ಕಿತ್ತುಕೊಳ್ಳುವವನು. ೪. ಕಳ್ಳ; ತುಡುಗ. 
೫. ಸಂಹರಿಸುವವನು; ನಾಶಮಾಡುವವನು. ೬. ಸೂರ್ಯ. ಸಂ.) 

ಹರ್ದು "ಪರ್ದು' ನೋ. 

ಹರ್ಬು "ಪರಪ್ರು' ನೋ. 

ಹರ್ಬುಗೆ "ಪರ್ವುಗೆ' ನೋ. 

ಹರ್ಮಾಗಾಲ (ನಾ). ಕಷ್ಟಸಾಧ್ಯ; ದುಸ್ತರ (7): ಅವಳನ್ನು ಸಮಾಧಾನ 
ಮಾಡಬೇಕಾದರೆ ಅಜ್ಜಿಗೆ ಹರ್ಮಾಗಾಲವಾಗಿತ್ತು (ಮುಲಮು. ೮೬); ಅವನಿ 
ಅನುಭವದಿಂದ ಗೊತ್ತಿತ್ತು, ತನ್ನ ಹೆಂಡತಿ ಮಾತು ಪ್ರಾರಂಭಿಸುವುದು ಹರ್ಮಾಗಾಲ 
ಎಂದು (ಮಲೆಮ. ೨೪೪).  (?1 

ಹರ್ಮ( (ನಾ). (ಶ್ರೀಮಂತರ) ಉಪ್ಪರಿಗೆ ಮನೆ; ಸೌಧ; ಮಹಲು: ಪರ್ವತದ 
ಮೇಲೆ ಕಅಂಗಿ ಕಟ್ತ್ಟಲಿಸಿದ ಮರದುಜುಗಲ ನಡುವೆ ಸುಧಾಧವಳಿತೋತ್ತುಂಗ 
ರಮ್ಮಹರ್ಮ್ಮಂಗಳಂ ಕಾಣ್ಪಿರಪ್ಪೊಡದು ಹಿಡಿಂಬಪುರಮೆಂಬುದು (ಪಂಪಭಾ. ೩-೧೮ ವ); 
ರತ್ನಹರ್ಮಚಯಮಂ ಬಂದೇಟ್‌ ನಿಂದಲ್ಲಿ ಕಾಮಿನಿಯರ್‌ ಸಾಲ್ವಿಡಿದೀಕ್ಷಿಸುತ್ತಿರೆ 
(ರಾಜಶೇ. ೧೩-೯೨). [ಸಂ.] 

ಹರ್ಮಾಗಗ್ರ (ನಾ). ಉಪ್ಪರಿಗೆಯ ಮೇಲುಭಾಗ: ಅಶನಿವೇಗಂ . . . ಒರ್ಮೆ 
ಹರ್ಮಾಗ್ರಭೂಮಿಯೊಳಿರ್ದು ನೆಗೆದ ಮುಗಿಲಂ ನೋಡುತ್ತುಮಿರ್ಪುದುಂ (ಪಂರಾಮಾ. 
೧೦-೧೨೬ ವ); ತಳರಲೈಂದಡಿಯಿಟ್ಟು ಜಾಟ್‌ ಜವದಿಂ ಕೈಯೂಲಾ ಬಿಳ್ಬೇಕ್ದು . . . 
ಕೋಲ್ಲಳನಾಂತೈದುವ ಪಾಂಥರಂ ನಗುವರಾ ಹರ್ಮಾಗ್ರದಬ್ದಾಕ್ಷಿಯರ್‌ (ರಾಜಶೇ. 
೮-೧೨೪). [ಸಂ.1 

ಹಮ್ಮ೯ೋ್ಯರ್ಧ್ವ (ನಾ). ಎ ಹಮಾನ್ಯಗ್ರ : ಹರ್ಮೊೋರ್ಧ್ವದೊಳ್‌ . .. ವಿಮಾನನಿಚಯಂ 
ನಿಂದತ್ತದೆತ್ತೆತ್ತಲುಂ (ಚಂದ್ರಪು. ೬-೧೮). [ಸಂ.) 


10 


20 


25 


| 
§ 


4s 


ಹರ್ಯಕ್ಷ ೮೮೪೬ ಹಲ್ಮ 


ಹರ್ಯಕ್ಷ (ನಾ). ೧. ಸಿಂಹ: ಹರಿ ಹರ್ಯಕ್ಷನ ಬಾಯಂತಿರೆ ಕಟ್ಟ್‌ಯ ತೆಆದ | |ಹರ್ಷಾಂಬು (ನಾ). ಆನಂದದಿಂದ ತುಡಿಯುವ ಕಣ್ಣೀರು; ಆನಂದ 


ಬಾಯಂ . . . ಎರಡುಂ ಕೆಯ್ಕಿಂ ಪಿಡಿದಾಸುರಮಾಗಿರೆ ಸೀಳ್ದು ಬಿಸುಟನೆರಡುಂ ದೆಸೆಗಂ ಬಾಷ್ಪ: ಭಗವಂತನಿಗೆ, ತಮ್ಮ ಆತ್ಮಾರ್ಪಣೆಯಿಂದ ಆದ ಸುಖರೂಪದ ಹರ್ಷಾಂಬು 
(ಅರ್ಧನೇ. ೭-೯೨); ಜಯಜಯ ಜಲಂಧರಮದಾಂಧಗಜ ಹರ್ಯಕ್ಷ (ರಾಜಶೇ. ಅದು ಇದ್ದರೂ ಇರಬಹುದು (ಶಾಂತಲಾ. ೨೫೮). [ಸಂ.) 
೧೪-೧೬೯ ರಗಳ). ೨. ಕುಬೇರ. ೩. ಶಿವ. ೪. ಹಿರಣ್ಮಾಕ್ಸನೆಂಬ ರಾಕ್ಷಸ. (ಸಂ.1 | (ಹರ್ಷಾಶ್ರು (ನಾ). ಎ ಹರ್ಷಾಂಬು: ನೆರೆದ ಮುನಿಪದಾಂಭೋಜಮಂ ಕಂಡು 


ಹರ್ವ `ಪರಪ್ಪು' ನೋ. i s | ಹರ್ಷಾಶುಪಯಃಪೂರಂಗಳಿಂ ಪಾದ್ಮಮನೊಡರಿಸಿದಂ ಸೂಕ್ತಿಮುಕ್ತಾಎ'ತಂಸಂ 
ಹರ್ಷ (ನಾ). ೧. ಹಿಗ್ಗು; ಸಂತೋಷ; ಆನಂದ : ಮದಮಾನಮಾಯಭಯಲೋಭ | (ಮಲ್ಲಿಪು ೧೩-೧೯೯);ನಡುಗುವ ತನುವಲ್ಲಿಯ ತುದಿಯಿಂ ಪೊಡೆಗೊಡನುದಿರ್ವಲರಂದದಲಿ 
ವಿಷಾದಹರ್ಷಾಭ್ಯುದಿತಾ೦ತರಂಗರಿಪುವರ್ಗಜಯಾವತಾರ೦ (ಕವಿರಾ ೩-೨೨೭); ನವಿಸ್ಮಾ | .. - ಹರ್ಷಾಶ್ರು ಬಿಡದೊಕ್ಕುವು (ಕಂನವಿ. -: ೩೭). |ಸಂ.1 
ಭರಾಕ್ರಾಂತಿನಿರೋಧಂ ಮುಣ್ಣುದಿನ್ನೆಂದು . . . ಕಮಠನುಂ ತೂಗಿದಂ ಹರ್ಷದಿಂದಂ | |ಹರ್ಷಿಸು (ಕ್ರಿ). ಸುಖಿಸು; ಸಂತೋಷಪಡು : ನೈರ್ಮಲ್ಯಕ್ಕೆ ನೋಂತವರಲಿ 
(ಜಗವ. ೩-೪). ೨. ರೋಮಾಂಚನ ; ಪುಳಕ : "ರೋಮಹರ್ಷ' ಪರಾ. ಗುಡುಗಿ ಮಿಂಚಿ ವರ್ಷಿಸು, ಮಲಮಲನೇ ಮಲರುತಿರುವ ಜೀವ ಕಂಡು ಹರ್ಷಿಸು 
೩. ನೈಷಧವೆಂಬ ಸಂಸ್ಟತಮಹಾಕಾವ್ಕವನ್ನು ರಚಿಸಿದ ಒಬ್ಬ ಕವಿ. |10| (ಜವಲ. ೫೨-೧೨). [ಹರ್ಷ 4 - ಇಸು) 
೪. ರತ್ನಾವಳಿ, ನಾಗಾನಂದ ಮತ್ತು ಪ್ರಿಯದರ್ಶಿಕಾ ಎಂಬ ಸಂಸ್ಕೃತ | |ಹರ್ಷೋತ್ಕರ್ಷ (ನಾ). ಆನಂದಾತಿಶಯ; ಅತ್ಯಧಿಕವಾದ ಸಂತೋಷ: 
ನಾಟಕಗಳನ್ನು ಬರೆದವನೂ, ಉತ್ತರಭಾರತದ ಪ್ರಸಿದ್ಧ ಚಕ್ರವರ್ತಿಯೂ ಶ್ರೀಕುಮುದಿನಿಗೊದವುಗುಮೆ ಕಲಾಕಾಂತನೊಳಲ್ಲದಾತ್ಮಹರ್ಷೊೋತ್ಕರ್ಷಂ (ರಾಜಶೇ. 
ಆಗಿದ್ದ ಹರ್ಷವರ್ಧನನೆಂಬ ದೊರೆ: ಸ್ತುತಿಗೆಯ್ದೆಂ. . . ಚತುರೋಕ್ತಿ | ೭-೯೭). Xo. 
ಪ್ರಚುರಾರ್ಥಕಾವ್ಶಜನಿತೋರ್ವೀಹರ್ಷನಂ ಹರ್ಷನಂ (ಜಗವ. ೧-೮). ೫. [ಕಾವ್ಯಮಾ] | |ಹರ್ಷೋತ್ಕರ್ಷಚಿತ್ತ (ನಾ). ಅಧಿಕವಾದ ಮನಃಸಂತೋಷವನ್ನು 


ಮೂವತ್ತುಮೂರು ವ್ಯಭಿಚಾರಿ ಅಥವಾ ಸಂಚಾರಿ ಭಾವಗಳಲ್ಲಿ ಒಂದು: |16| ಹೊಂದಿದವನು; ಅತಿಶಯವಾದ ಆನಂದದಿಂದ ಕೂಡಿದ ಮನಸ್ಸುಳ್ಳವನು: 


ಮತಿ ಲಜ್ಜೆ... ಹರ್ಷ... ಅಪಸ್ಮಾರವೆಂಬ ಮೂವತ್ತುಮೂಜು ಸಂಚಾರೀಭಾವಂಗಳಿಂ ಮನಂ ಸಂತಸಂಬಡೆ ಪರಿಪುಷ್ಪ ಹರ್ಷೋತ್ಕರ್ಷಚಿತ್ತನಾಗಿ (ಕಾಂತಿಪು. ೧೦-೬೦ ವ); 

ಪರಿವರ್ಧಿಸಿ (ವಿವೇಕ. ೧೮೧):-ಮತಿಲಜ್ಜಾವೇಗಶಂಕಾಮರಣಚಪಲತಾಹರ್ಷನಿರ್ವೇದ ತಜ್ಜರದ್ವಾನರಂ ಹರ್ಷೋತ್ಕರ್ಷಚಿತ್ತನಾಗಿ ಆತ್ಮಗತದೊಳಿಂತೆಂದಂ (ಪಂಚತಂ. ೨೭೬೯-೯). 

. . . ಅಪಸ್ಮಾರಕಾಖ್ಯಾನದಿಂದಂ - ಈ ಮೂವತ್ತುಮೂಲುಂ ವ್ಯಭಿಚಾರಿಭಾವಂಗಳ್‌ [ಸಂ.] 

(ರಸರ. ೧ ಸೂತ್ರ. ೧೦). ([ಸಂ.) | |ಹರ್ಷೋತ್ಕರ್ಷಿತ (ಗು). ಆನಂದಾತಿಶಯದಿಂದ ಕೂಡಿದ ; ತುಂಬ ಸಂತೋಷ 
ಹರ್ಷಂದಾಳು (ಕ್ರಿ). ಸಂತೋಷವನ್ನು ಹೊಂದು ; ಆನಂದವನ್ನು ಪಡೆ: ಸುತಂ |20| ವನ್ನು ಹೊಂದಿದ: ಹರ್ಷೊತ್ಕರ್ಷಿತಾಂತರಂಗನಾಗಿ ನಮಸ್ಕಾರಂಗೆಯ್ದು 

ಜನಿಯಿಸುವಂ ನಿನಗೆಂದು ಲೀಲೆಯೊಳುಸಿರಲು ಕೇಳ್ದತಿಹರ್ಷಂದಾಳಿ ಸುಖದೊಳಿರು (ಸುಕುಮಾ. ೩-೧೪ ವ). [ಸಂ.] 

ತಿರಲಾ ವಾರ್ತೆಯಿಂ ಲಲಿತಾಂಗಿಯ ನಡುವಿನ ಕಡುದಾರಿದ್ರ್ಯಂ ಪಿಂಗಿದುದು (ಜಯಃ. | |ಹರ್ಷೋದ್ದಾರ (ನಾ). ಅತ್ಮಂತ ಹೆಚ್ಚಾದ ಸಂತೋಷವುಂಟಾದಾಗ 

೨-೫೬). (ಹರ್ಷ *-ತಾಳ್ಕು (ಆ ತಾಳ್‌,)) | | ಮಾಡುವ ಧ್ವನಿ,- ಉದ್ದಾರ : ಇದೆಲ್ಲವನ್ನೂ ಕಿಟಿಕಿಯ ಮೂಲಕ ನೋಡುತ್ತಿದ್ದ 


ಹರ್ಷಗರ್ಭ (ನಾ). ೧. ಸಂತೋಷದಿಂದ ತುಂಬಿದುದು; ಆನಂದಮಯ | 
ವಾದುದು: ಮಹೋತ್ಸವಂಗಳೊಡನೆ ಗರ್ಭಮುಂ ಬಂಧುಜನ ಹರ್ಷಗರ್ಭಮುಂ |25 

ಪರಿಪೂರ್ಣಮಾಗೆ (ಪಂರಾಮಾ. ೩-೧೦೩ ವ): ಉದರದೊಳಂ ರಮಣಿಗೆ ನೆಲಸಿತ್ತು | 

ಹರ್ಷಗರ್ಭಂ ಗರ್ಭಂ (ಚಂದ್ರಪು. ೩-೮೪). ೨. ಆನಂದಿತನಾದವನು; | 

i 

| 


ಹುಡುಗರು ಓ ಎಂದು ಹರ್ಷೋದ್ಗಾರ ಮಾಡಿದರು (ಹಸುಹೊ. ೧೩). [ಸಂ. 
ಹಲ್ಮ "ಪಲ್ಲ' ನೋ. 
ಹಲ್ಮ (ನಾ). ತೂಕದ ಒಂದು ಸಣ್ಣಪ್ರಮಾಣ; ನಾಲ್ಕುಕರ್ಷಗಳ ತೂಕ: 
ಹಲಕ್ಕೆ ನಾಲ್ಕು ಕರುಷಗಳಕ್ಕು೦ (ವ್ಯವಹಾ. ಅನುಬಂ. (|. ೩-೧೨); ಎರಡುಮೊಗೆಯುದಕ 
|: ದೊಳಗೊಂದೊಂದು ಹಲ ಶುಂಠಿ ಮತ್ತರೆವಲ ಮೆಣಸನಿಕ್ಕಿ (ಸೂಪಶಾ. ೩-೨೮). 
1-೨೬). ಸಂ.) | [€ ಸಂ. ಪಲ) 
ಹರ್ಷಣ (ಗು). ೧. ಸಂತೋಷವನ್ನುಂಟು ಮಾಡುವ ; ಆನಂದದಾಯಕವಾದ. |30|ಹಲ್ಮ, ಹಳ್ಳ (ನಾ). ೧. ನೇಗಿಲು; ರೆಂಟೆ: ಪದಿನಾಜುಸಾಸಿರ ಸಂವಾಹನಂಗಳುಂ 
| 
| 


ನಾದವನು: ಧರೆ ರತ್ನಗರ್ಭಮಾದುದು ಸುರರೆಲ್ಲಂ ಹರ್ಷಗರ್ಭರಾದರ್‌ (ಆದಿಪು. 


(ನಾ). ೨. ಸಂತೋಷ; ಆನಂದ. ೩. ರೋಮಾಂಚನಗೊಳಿಸುವಿಕೆ: . .. ಶತಸಹಸ್ರಕೋಟಿ ಹಲಂ (ಪಾಠಾಂ. ಪ್ರದಂ]ಗಳುಂ ಮೂಜುಕೋಟಿ ಗೋಮಂಡಳಮುಂ 


“ರೋಮಹರ್ಷಣ' ಪರಾ. ೪. ಒಂದು ಬಗೆಯ ನೇತ್ರರೋಗ. ೫. ಮನ್ಮಥನ | ಎ. ಎ ಆತ್ಮೀಯಸಾಮ್ರಾಜ್ಮಪರಿಚ್ಛೇದಮಾಗೆ (ಆದಿಪು. ೧೫-೩ ವ): ಏಕಲಕ್ಷಕೋಟಿ 
ಪಂಚಬಾಣಗಳಲ್ಲಿ ಒಂದು. ೬. [ಜ್ಯೋತಿ] ವಿಷ್ಠಂಭವೇ ಮೊದಲಾದ | ಹಲಗಳುಂ . . . ಸ್ಥಾಲಿಗಳೇಕಕೋಟಿಗಳು ಮತ್ತಲ್ಲಿ (ಶಾಂತೀಚ. ೮-೫೩). 
ಇಪ್ಪತ್ತೇಳು ಯೋಗಗಳಲ್ಲಿ ಹದಿನಾಲ್ಕನೆಯದು: ವಿಷ್ಕಂಭ . . . ಹರ್ಷಣ | ೨. (ಬಲರಾಮನ ಕೈಯಲ್ಲಿರುವ) ನೇಗಿಲಿನ ಆಕಾರದ ಒಂದು ಆಯುಧ: 


. « ೬ ವೈಧೃತಿಗಳೆಂಬಿಪ್ಪತ್ತೇಳು ಯೋಗಂಗಳುಂ (ವಿವೇಕ. ೩೨೦). [0.1 [3s ಬಲನಾರಾಯಣ ಬಾಹುದಂಡದಳವಂ ನೋಡಲ್‌ ಗದಾದಂಡದಿಂ ಹಲದಿಂ ಕೂಡಿದ 
ಹರ್ಷಧೃತಿ (ನಾ). ಸಂತೋಷದಿಂದ ಕೂಡಿದ ಧೈರ್ಯ: ಜ್‌ ಚಾಪದಂಡಯುಗಮಂ ಬೈತಲ್ಲಿ ಕಾದಿರ್ಪುದುಂ (ಪಂರಾಮಾ. ೫-೨೯); ಬಂದು ಹಲಂ 
ಕೇಳ್ತವೊಲಾಗಿ ತಿರುಗಿದಳಯ್ಕೊ ತನ್ನವರೆ ಬಂದರೆಂಬೊಂದತಿಯ ಹರ್ಷಧೃತಿಯಿಂದೆ | (ಪಾಠಾ. ೪0] ದಿವದಿಂ ಬಲಭದ್ರಹಸ್ತದೊಳ್‌ ನಿಂದುದತಿಭಯಂಕರರೂಪಿಂ (ಜಗವ. 
(ಶ್ರೀರಾಮಾ. ೨೪೩-೪೦೯). [ಸಂ.] i ೭-೬೪).೩. ವಿರೂಪತೆ ; ಕುರೂಪತೆ. ೪. [ಜ್ಯೋತಿ] ಲಗ್ನವನ್ನು ಬಿಟ್ಟು ಉಳಿದ 
ಹರ್ಷನಿರ್ಭರ (ಗು). ೧. ಸಂತೋಷದಿಂದ ತುಂಬಿದ; ಅತ್ಕಾನಂದವುಳ್ಳ. | | ಸ್ಥಾನಗಳಲ್ಲಿ ಏಳು ಗ್ರಹಗಳಿದ್ದರೆ ಆಗುವ ಯೋಗ: ಗ್ರಹಮೇಲುಂ 
(ನಾ). ೨. ತುಂಬ ಸಂತೋಷಗೊಂಡವನು: ಮಲಪ್ರಭೆ ಎದುರಿಗೆ ಕಂಡಿತಂತೆ |40| ಲಗ್ನೇತರಗೃಹದೊಳ್‌ ನೆಲಸಿದೊಡೆ ಹಲಮೆನಿಕ್ಕುಂ ಯೋಗಂ (ಜಾತತಿ. ೧೬-೩). 


ಅದನ್ನು ಕಂಡಾಕ್ಷಣಕ್ಕೆ ಹರ್ಷನಿರ್ಭರರಾದ ಭಾರ್ಗವರು "ಐಹೊಳೆ' - ಎಂದು ಉದ್ದಾರ | ಹಳ್ಳ: ೧. ಅರಿನರಪಾಲಮಾಳಿಮಣಿಯೊಳ್‌ ನೆಲೆಗೊಂಡುದು ಶಂಖಚಕ್ರ ಚಾಮರ 
ತೆಗೆದ ಮಾತೇ ಆ ಊರ ಹೆಸರಾಗಿ 'ಐಹೊಳೆ' ಎಂದು ಪ್ರಸಿದ್ಧಿವಾಗಿದೆಯೆಂದು ಹಳಚಿಹ್ನಚಿಹ್ನಿತ ಪದಾಕೃತಿ (ಪಂಪಭಾ. ೬-೨೯); ಪದಿನಾಲ್ಸಾಸಿರ ಸಂವಾಹನಂಗಳಿಂ 
ಸ್ತಲಪುರಾಣ (ಭಾಪಾಶಾ. ೭೪). [ಸಂ.1 ದಮಯ್ವತ್ತಾಅಂತರದ್ವೀಪಂಗಳಿಂದಂ ನೂರ್ಛಾಸಿರಕೋಟಿ ಹಳೆಂಗಳಿಂದಂ (ಶಾಂತಿಪು. 
ಹರ್ಷಪ್ರಕರ್ಷ (ನಾ). ಸಂತೋಷದ ಹೆಚ್ಚಳ; ಆನಂದದ ಆಧಿಕ್ಕ: ಜನಪತಿ ೧೧-೪೪ ವ). ೨. ರಾಮಂಗಪರಾಜಿತಮೆಂಬ ಹಳ!ಪಾಕಾಂ. ಲ]ಮುಂ ಕೌಮುದಿಯೆಂಬ 


ನಿಮ್ಮಿಂದಲ್ಲದೆ ಜನಕ್ಕೆ ಹರ್ಷಪ್ರಕರ್ಷಮಕ್ಕುಮೆ ಪೆಜರಿಂ (ಮಲ್ಲಿವ. ೯-೯೪). 45, ಗದೆಯುಂ ಯಕ್ಷಸಹಸ್ರರಕ್ಷಿತಂಗಳಾಗೆ (ಚಾವುಂಪು. ೩೧೧). ([ಸಂ.1 
iA.) ಹಲ "ಹಲ್ಮಿ' ನೋ. 


ಹಲ 
ಕ್ರ 


ಹಲ್ಕ (ನಾ). ಹಿಂದೆ ಅಗಸರ ಮೇಲೆ ಹಾಕುತ್ತಿದ್ದ ಒಂದು ಬಗೆಯ ತೆರಿಗೆ: | 
ಮಾದಾರಿಕೆವೋಜನ ವರಿ ಅಸಗರ ಹಲ ಗಾಣಿಗರ ಸುಂಕ . . . ಅಂತು ಯಾ ತೆಬ್‌ೌಗೆ 
[1] 


ಸಹವಾಗಿ (ಎಕ. ಸಳ. ಗುಂಡ್ಲುಪೇ. ೧೯-೯೯; 1521). 
ಹಲಕಾಲ `ಪಲಕಾಲ' ನೋ. 
ಹಲಕ್ಕು (ಕ್ರಿ). ಮರವನ್ನು ಹತ್ತು,- ಏರು: ""ಹಲಕು - ವೃಕ್ನಾರೋಹಣೇ, 

ಶರೀರಾಂಗಭೇದೇ ಚ'' (ಶಮಾ). |? 
ಹಲಕ್ಕು (ನಾ). ದವಡೆಯ ಭಾಗ; ಕೆನ್ನೆಯ ಕೆಳಭಾಗ: 

ವೃಕ್ನರೋಹಣೇ, ಶರೀರಾಂಗಭೇದೇ ಚ'' (ಶಮಧಾ); ಕರದ ಬಲ್ಲೆಯದಿಂದ ವಾಲಿಯ | 
ವರಕುಮಾರನ ಶಿಎಯೆ ಹಲಕಿನ ಸರಿಸದಲಿ ಮೊನೆದೋಜ್‌ತುಗುಳುವ ರಕುತಧಾರೆಯಲಿ 

(ತೊರರಾ. ೬-೩೦-೩೦). |). / ತಮಿ. ಅಲಕು) 
ಹಲಗಣೆ (ನಾ). ಹಲಗೆಗಳನ್ನು ಜೋಡಿಸಿದ ಅಟ್ಟಣೆ (7): ಹಲಗಣೆ ಹಾಕಿದ್ದ 

ಕಳಗರುಡಿಯಲ್ಲಿ ಒಂದು ಹಣತೆಯ ಬೆಳಕಿನಲ್ಲಿ ಐಗಳು ಅನಂತಯ್ಯ ಏನನ್ನೊ ರಾಗವಾಗಿ 

ಓದುತ್ತಿದ್ದುದು ಕೇಳಿಸಿ, ಐತ . .. ಎಂದನು (ಮಲೆಮ. ೨೬೬). "ಅಟ್ಟಣೆ, ಪರಾ. 
(ಹಲಗೆ (< ಪಲಗೆ) * ಮಣೆ 
ಹಲಗಾರತಿ, ಹಲಿಗಾರತಿ (ನಾ). ಚಪ್ಪಟೆಯಾಗಿರುವ ಹಾಗು ಹಿಡಿಯುಳ್ಳ ಆರತಿ |15 
ತಟ್ಟೆ; ಅವರು ದೇವರಿಗೆ ಹಲಗಾರತಿಯಿಂದ ಮಂಗಳಾರತಿ ಮಾಡಿದರು (ರೂಢಿ). 
ಹಲಿಗಾರತಿ: ಕಟ್ಟುದೀವಿಗೆಗಳು ಹಚ್ಚಿಟ್ಟು ತುಪ್ಪದ ದೀವಿಗೆಯೆ ಬಗೆಬಗೆ ತುಂಬಿಟ್ಟ 
ಹಲಿಗಾರತಿ . . . ವಿಷ್ಣುಮೂರುತಿಗೆ ನಾ ಕೈಯ ಮುಗಿಯುತಲಿದ್ದೆ (ಪುರಂದ. ೫-೬೯-೧೧). 
[ಹಲಗೆ (ಆ ಪಲಗೆ) 4 ಆರತಿ] 
ಹಲಗಾಲ 'ಪಲಕಾಲ' ನೋ. 
ಹಲಗೆ "ಪಲಗೆ' ನೋ. 
ಹಲಗೆಕಾಅ (ನಾ). ಹರೆಯನ್ನು ನುಡಿಸುವವನು; ತಮಟೆ ಬಾರಿಸುವವನು: | 
ಹಲಗೆಕಾಜರನಾಪ್ತರಂ ದೇವಲಕರಂ ಪೂವಾಡಿಗರಂ ಬಾಗಿಲವರಂ ಸುಯಿಧಾನರಂ 
ಹಲವಾಳುಗಳನಾಯ್ಡು (ಬಿಸಪು. ೧೬-೧೩). [ಹಲಗೆ (ಆ ಪಲಗೆ) + - ಕಾಟ] 
ಹಲಗೆಗಲ್ಲು (ನಾ). ಚಪ್ಪಟೆಯಾದ ಕಲ್ಲು; ಚಪ್ಪಡಿ: ಅಲ್ಲಿಂದಂ ಪಡುವ ನಡದು 
ನಟ್ಟ ಹಲಗೆಗಲ್ಲು (ಎಕ. ೫೪, ತಿಪಟೂ. ೧೩೯-೭೫; 7). 
[ಹಲಗೆ (< ಪಲಗೆ) * ಕಲ್ಲು (ಆ ಕಲ್ಮ್‌)) 
ಹಲಗೆಮಂಚ (ನಾ). ಮರದ ಫಲಕಗಳನ್ನು ಹೊಂದಿಸಿ ಮಾಡಿದ ಮಂಚ: 
ಹಲಗೆಮಂಚದ ಮೇಲೆ ಹಾಸಿಗೆಯಿಲ್ಲದೆ ಮಲಗಿಕೊಳ್ಳುವುದರಿಂದ ಸದಾ ಆರೋಗ್ಯಕರವಾಗಿ 
- ಶರೀರಕ್ಕೆ ಕಾಂತಿಯನ್ನೂ ಅಗ್ನಿಬಲವನ್ನೂ ಕೊಡುವುದು (ಸಕವೈ. ೫೮). 
[ಹಲಗೆ (<4 ಪಲಗೆ), 4 ಮಂಚ) 
ಹಲಗೆಸೇರುವೆ (ನಾ). ೧. ಹಲಗೆಗಳನ್ನು ಜೋಡಿಸಿ ರಚಿಸಿದ ಒಳಮಾಳಿಗೆ, ತ್‌ 
ಛತ್ತು: ಅವರ ಮನೆಗೆ ಹಲಗೆಸೇರುವೆ ಮಾಡಿಸಿದ್ದಾರೆ (ರೂಢಿ). ೨. ಹಲಗೆಗಳನ್ನು 
ಜೋಡಿಸುವಿಕೆ: ಹಲಗೆಸೇರುವೆ ಮಾಡು; ಹಲಗೆ ಹಾಸು (8೬೫. ಇಂಕನಿ). 
(ಹಲಗೆ (ಆ ಪಲಗೆ) 4 ಸೇರುವೆ] 
ಹಲಗೆಸೇವೆ (ನಾ). ದೇವರ ಉತ್ಸವದಲ್ಲಿ ಹರೆ ಬಾರಿಸುವ ಕೈಂಕರ್ಯ: 
ಮಾರಮ್ಮನ ಉತ್ಸವಗಳಲ್ಲಿ ಹಲಗಸೇವೆ ಮಾಡುವ ಹೊಲೆಯರ ಕೆಂಚ ಮುನಿಯರು ಕುಡಿದು 
ಬಂದು ತಮ್ಮ ರಣವಾದ್ಯಗಳನ್ನು ಆವೇಶದಿಂದ ನುಡಿಸಲಾರಂಭಿಸಿದ್ದರು (ಊರುಕ. ೬). 
[ಹಲಗೆ (ಆ ಪಲಗೆ) *- ಸೇವೆ] 
ಹಲಚಿ "ಹಲಚೆ` ನೋ. 
ಹಲಚಿಗಲ್ಲು (ನಾ). ಚಪ್ಪಟೆಯಾದ ಕಲ್ಲು; ಹಲಗೆಕಲ್ಲು : ಒಂದು ಹಲಚಿಗಲ್ಲಿನ 
ಮೇಲೆ ಹೆಣ್ಣುಗೊಂಬೆಯ ಆಕಾರವನ್ನು ಹುಟ್ಟಿಸಿದ್ದಾರೆ (ಕಭಾಗೆ. ೫೧೬). 
[ಹಲಚಿ (< ಹಲಚೆ) 4 ಕಲ್ಲು (ಆ ಕಲ್ಕ್‌)) 
ಹಲಚೆ,-ಹಲಚಿ (ನಾ). ೧. ಚಪ್ಪಟೆಯಾದುದು ; ಸಪಾಟಾದುದು: ಹಲಚೆಯಾದ 
ಕಲ್ಲು ತಗೊಂಡು ಅಡ್ಡ ಹಿಡಿದು ನೀರ ಮೇಲೆ ಪುಟಿಸುತ್ತ ರೊಟ್ಟೀ ಆಟವನ್ನು ಆಡಿದರು 
(ಕಸಾಪ. 1, ೧೩೨). ಹಲಚಿ: ೧. ಇವುಗಳ ತಲೆ ದೊಡ್ಡದು, ಕಣ್ಣು ಸಣ್ಣವು, ಮೋರೆ 


5 


[ 
“ಹೆಲಕು - | 


20 


[35 


“| 


45 


೮೮೪೭ 


ಹಲವಾ 


ಹಲಚ, ಮೈಬಣ್ಣ ಕಪ್ಪು (ಮುಂಬಯಿ. ೩-೨೪); ಕರಡಿಯ ತಲೆ ಹಲಚಿ (ಮುಂಬಯಿ. 
೩-೧೦೪). (ಗು). ೨. ಹಲಗೆಯಂತೆ ಚಪ್ಪಟೆಯಾದ; ಸಮತಲವಾದ: 
“ಹಲಚಿಗಲ್ಲು' ಪರಾ. 11] 

ಹಲದಂಡ (ನಾ). ನೇಗಿಲಿನ ಈಸು: '"ಹಲದಂಡ ಪಚ್ಚೆ ಪಲ್ಲದ ನವಿ 
ಪವಳವಾಳ ವಿಪಂಚಿಗಳುಂ ಪ್ರವಾಳ'' (ನಾನಾರ. ೮). (ಸಂ.] 

ಹಲದಿ "ಹಳದಿ' ನೋ. 

ಹಲಧರ, ಹಳಧರ (ಬಾ). ೧. ನೇಗಿಲನ್ನು ಹಿಡಿದವನು; ರೈತ. ೨. ನೇಗಿಲಿನ. ತಹ 
ಆಯುಧವನ್ನು ಹಿಡಿದವನು; ಬಃ ಸಿರಿಲೋಲಸಹಿತ ಯುಧಿಷ್ಠಿರಾಬಿ 
ನೃಪಾಲಕರು ಕಾಣಿಕೆಯನಿತ್ತರು ನಮಿಸಿ ಹಲಧರಗೆ («ಕುವ್ಕಾಗ. ೬-೧); ವಸುದೇವ 
ಹಲಧರರ್ಪೊಳಲಿನಲಿರ್ದು ಪಾಲಿಸಲಿ (ಜೈಮಿಭಾ. ೭-೨). ೩. [ಚೈನ] ವಾಸುದೇವನ 
ಸಹೋದರನಾದ ಬಲದೇವ ; P ಇವರು ಬೇರೆ ಬೇರೆ ತೀರ್ಥಂಕರರ 
ಕಾಲದಲ್ಲಿರುವ ಒಟ್ಟು ಒಂಬತ್ತು ಬಲದೇವರು : ಪದೆದೆಜಗಿ ಹಲಧರಂ ಶ್ರಿ: 
ಪ್ರದಕ್ಷಿಣಂಗೆಯ್ದು ಸೇಸೆಗೊಂಡು (ಶಾಂತಿ. ೧-೯೨). ಹಳೆಧರ: ೨. ಕೃಷ್ಣನಬ್ಬ ಮಣ್ಣಂ 
ತಿಂದಂ ನೋಡೆಂದು ಹಳಧರಂ ಪಿಸುಣಾಡಲ್‌ (ಜಗವಿ. ೩-೬೨). ೩. ಹಳಧರನಂಬ 
ಕಾಂಬುರುಹಮುಂ ವಸುದೇವನ ನೇತ್ರನೀರಜಾವಳಿ ಪುದಿದಾ ಜನಾರ್ದನನ 
ದೇಹದೊಳೊಂದಿರೆ (ನೇಮಿಪು. ೬-೧೦೮); ಹಳಧರನಂ ನುಂಗಿ . . . 
ನಲ್ಲಿಯುಗುಟ್ಟು ಬ(0]ದಂ ಮದನಂ (ಬಂಹರಿ. ೯-೩೮). [ಸಂ.] 

ಹಲಪಿ "ಹಲಪೆ' ನೋ. 


ರಾರುಣಂ 


ಅಲಂಘ್ಯಬಲ 


ಇ 


'ಹಲಪೆ, ಹಲಪಿ (ನಾ). ವರ್ತುಳಾಕಾರದ ಚಪ್ಪಟೆಯಾದ ಬಿಲ್ಲೆ : ಆಬಿಸಿನಿಯಾ, 


ತಿಬೇಟ ಹಾಗೂ ಆಫ್ರಿಕೆಯ ಹಲವಾರು ಭಾಗಗಳಲ್ಲಿ ಉಪ್ಪಿನ ಚಿಕ್ಕಚಿಕ್ಕ ಹಲಪೆಗಳನ್ನು 
ನಾಣ್ಮಗಳೆಂದು ಬಳಸಿದುದು ನಮಗೆ ತಿಳಿದು ಬರುವದು (ಸುತ್ತುಮು. ೨೦). "ಹಲಚೆ' 
ಪರಾ. ಹಲಪಿ : ತನ್ನ ಗಂಟಿನೊಳಗಿನ ಹಲಪಿಯ ಹಣವನ್ನು ಎಣಿಸುತ್ತಲಾಗಲಿ . . 
ಹಾಡುತ್ತಲಾಗಲಿ ಕುಳಿತುಕೊಳ್ಳುವಳು (ಹೂಟಸಿ. ೬೩). "ಕುಂಟಹಲಪಿ' ಪರಾ. (1 

ಹಲಬು "ಪಲುಂಬು' ನೋ. 

ಹಲಮಾಣಿಕ "ಪಲ್ಮಾಣಿಕ' ನೋ. 

ಹಲಯೋಗ (ನಾ). [ಜ್ಯೋತಿ] `“ಲಗ್ನವನ್ನು ಬಿಟ್ಟು ಉಳಿದ (ಎರಡು ಮೂರು 
ನಾಲ್ಕು ಮತ್ತು ಅವುಗಳ ತ್ರಿಕೋಣ)ಸ್ಥಾನಗಳಲ್ಲಿ ಏಳುಗ್ರಹಗಳಿದ್ದರೆ 
ಹಲಯೋಗ'' (ಚಾತತಿ. ೧೩-೩ ಅಡಿಟಿ). [ಸಂ.) 

ಹಲರೇಖೆ (ನಾ). [ಸಾಮುದ್ರಿ] ಅಂಗೈಯಲ್ಲಿರುವ ಚಿಹ್ನೆ: ಹಲರೇಖೆಯು 
ಚಾಮರರೇಖೆಯು ಇರಲು ರಾಜ್ಯಾದಿಪತಿಯಾಗಿ ನಿತ್ಕದಲ್ಲಿಯೂ ಸಂಪತ್ತೂ 
ಅಭಿವೃದ್ದಿಯಾಗುವುದು (ಸಾಮುಲ. ೧೦೩-೫). [ಸಂ. ಹಲರೇಖಾ] 

ಹಲವಂಗ "ಪಲವಂಗ' ನೋ. 

ಹಲವಂದ "ಪಲವಂದ' ನೋ. 

ಹಲವಣ (ನಾ). ನೇಗಿಲಿನ ಮೇಲೆ ಹಾಕುತ್ತಿದ್ದ ಒಂದು ಬಗೆಯ 
ತೆರಿಗೆ (?): ಯಾನೆಗೊಸನೆ ಸಲ್ಪನ್ನೆಗಂ ಪುರದ್ರಮ್ಮಮುಂ ಕೊಳ್ಳೆಸಲ್ಲು!ದು) 

(ಹಲ್ಲ 3- ಪಣ್ಣ) 

ಹಲವಣ್ಣಿಗೆ (ನಾ). ಹಲವು ಬಗೆಯ ವರ್ಣನೆ: ತನ್ನ ಕೊಲಬಂದುದನು ಮಾತಿಗೆ 
ಮುನ್ನ ಹರಿಯನು ಬೈದುದನು ಹಲವಣ್ಣಿಗೆಯಲೆಂಟೊಂದಗೂಡಿಸಿ . .. ಕಲಹವ ಹಣ್ಣಿದನು 
ದಾರುಕನು (ಕೃಷ್ಣಾಕಾ. ೧೫-೫೨). (ಹಲ, (< ಪಲ, ) + ಬಣ್ಣಿಗೆ,! 

ಹಲವರಿ (ಕ್ರಿ). ಹಲುಬು; ಅಲವತ್ತುಕೊಳ್ಳು: ಮೂರು ಹೊತ್ತು .. . ನರಳುತ್ತಲೋ 
ಇನ್ನೇನನ್ನಾದಾರೂ ಹಲವರಿಯುತ್ತಲೋ ಇರುತ್ತಿದ್ದ (ಮಲೆಮ. ೬೯೫); ಅವನು 
ಜಾಗೃತಗೊಂಡವನಂತೆ . . . "ನಾನೀಗ ಮಲಗಬೇಕು'' ಎಂದು ಪರಿಪರಿಯಾಗಿ 
ಹಲವರಿದನು (ಪುನರು. ೨೬೭). [ಆ ಅಲವಲು] 

ಹಲವರ್ಥ 'ಪಲವರ್ಥ' ನೋ. 

ಹಲವಳಿ "ಹಲಿವುಳಿ' ನೋ. 

ಹಲವಾ, ಹಲುವ, ಹಲ್ವ, ಹಲ್ವಾ (ನಾ). ಒಂದು ಬಗೆಯ ಮೆದುವಾದ 


(ಕಾಲಅ. ೪೭-೬-೧೪; 1152). 


ಹಲವು 


ಸಿಹಿತಿಂಡಿ: ಉಡುಪೀ ಫರಾಳದ ಅಂಗಡಿಯಲ್ಲಿ ಫೇಡೆ, ಹಲವಾ, ಅಂಟಿನ ಉಂಡಿ | 
ಮುಂತಾದ ಮಡಿಯ ಪದಾರ್ಥಗಳು ಬಿದ್ದ ಮೂಲಕ . . . ಕೆಲಸಮಾಡಿಕೊಡಲು ! | 
ಅಂತರಾತ್ಮನ ಪ್ರೇರಣೆಯಾಗಿತ್ತು (ಗಂಮಾಲು. ೨೩೨). ಹಲುವ : ಹಲುವವು| | 
ಕಿತ್ತಳೆಬಣ್ಣವನ್ನು ತಳೆದಾಗ . . . ಹರಿವಾಣದ ಮೇಲೆ ಹರಡಬೇಕು (ಅಡುಸಾ. ೯೭). | ! 
ಹಲ್ವ : ತುಪ್ಪ ಸಕ್ಕರೆಗಳನ್ನು ಸೇರಿಸಿ ಅದನ್ನು ಹಲ್ವವನ್ನು ತಯಾರಿಸಿದರೆ ತುಪ್ಪ ಸಕ್ಕರೆಗಳ | 5 | 
ಸ್ವಂತಸ್ವಭಾವಗಳಿಗೆ ಯಾವ ಹಾನಿಯೂ ಆಗದು (ಜೀವಾತ್ಮ. ೨೧೩). ಹಲ್ವಾ : ಹಲ್ಪಾಗಳಲ್ಲಿ | 
ಅನೇಕ ಪ್ರಕಾರಗಳಿವೆ, ಬಾದಾಮಿ ಹಲ್ವಾ ಅವುಗಳಲ್ಲೊಂದು (ರೂಢಿ). | 
1 ಅರ. ಹಲ್ವಾ; ಹಿಂ. ಮರಾ. ಹಲವಾ। | | 
ಹಲವು "ಪಲ್ಲ' ನೋ. |: 
ಹಲವುಮಕ್ಕಳಬಳ್ಳಿ (ನಾ). ಒಂದು ಬಗೆಯ ಸಸ್ಕ ; ಶತಾವರಿಬಳ್ಳಿ : "ಶತಾವರಿ. | 10 
ಹಲವುಮಕ್ಕಳಬಳ್ಳಿ'' (ಮೈಔಗ. ೧೦-೧೬೯). "ಹಲುಮಕ್ಕಳತಾಯಿಬಳ್ಳಿ' ಪರಾ. | 
[ಹಲವು (ಆ ಪಲ್ಕ) * ಆ ಮಗು + ಬಳ್ಳಿ) | 


ಹಲವುಮಾತು "ಪಲವಾತು' ನೋ. 

ಹಲವುಸೂಳ್‌ "ಪಲಸೂಳ್‌' ನೋ. 

ಹಲಸಮುದ್ಭವ (ನಾ). [ಜ್ಕೋತಿ] ಹಲಯೋಗದಲ್ಲಿ ಹುಟ್ಟಿದವನು 
ಹಲಸಮುದ್ಬವಂ ಕೃಷಿಗೆಯ್ದಂ (ಜಾತತಿ. ೧೩-೧೩). 1ಸಂ.] 

ಹಲಸಿಗೆ (ನಾ). ವನಸ್ಪತಿಗಳಲ್ಲಿ ವ್ಯವಹರಿಸುವವನು; ವೈದ್ಯ : ಹಾಲಿಗೆ, ಹಲಸಿಗಂ, 
ಹಲಗೆ (ಶಮದ. ೧೬ ಪ್ರಯೋ); ಹ (ಪಾಕಾಂ. ಹಾ|ಲಸಿಗನೊರ್ವಂ . . . ಭಗಂಧರಾದಿಯಾದ | 
ರೋಗವೆಲ್ಲಮಂ ಕಳೆವೆನೆನುತ್ತೆ ಕೇರಿಕೇರಿಯಂ ಸುತ್ತಿ ಬರುತಿರೆ (ಧರ್ಮಪ. ೯-೨೮ ವ). 

(? + - ಇಗ) 


| 
[ 
| 
ಕ 
|S 


5! 


ಹಲಸು "ಪಲಸು' ನೋ. | 

ಹಲಹಸ್ತ (ನಾ). ಎ ಹಲಧರ ೩: ಅಂಗಜನ್ಮನಾಗಿಯುಮಮಾನುಷಂ ಹಲಹಸ್ಮಂ 
(ಶಾಂತಿಪು. ೨-೯). [ಸಂ.] 

ಹಲಾಕು, ಹಲಾಖು (ಗು). (ಉಕ) ೧. ಸೋತುಹೋದ; ಬಳಲಿದ: «8. | 
೨. ಹಾಳಾದ; ನಾಶವಾದ : (8. (ನಾ). ೩. ಕೊರಗು; ವ್ಯಥೆ. ೪. ಬಳಲಿಕೆ; [ಚ| 
ಆಯಾಸ: ಒಂದು ಇಡೀ ದಿವಸದ ಗಾಡಿಯ ಪ್ರಯಾಣ; ಹಾದಿಯಲ್ಲಿ ಹಲಾಕು | | 
ಹೈರಾಣಾಗುವ ಸಂಭವ ಜಾಸ್ತಿ (ದೀಪಹ. ೨೦). ೫. ನಾಶ ; ಹಾಳು. ಹಲಾಖು. 

ಹಲಾಕಾಗು ಎ ೧. ಕೊರಗು; ವೃಥೆಪಡು: ಸೋನಕ್ಕ . . . ತಾವು ನಿಶ್ಚಿಂತ | | 

ರಾಗಿದ್ದೇವೆ, ನೀವು ಹಲಾಕಾಗಬೇಡಿರೆಂದು ಧೈರ್ಯ ಕೊಡುತ್ತಿದ್ದರು (ದೀಪಹ. 11. ೪೬). | | 
೨. ಹಾಳಾಗು; ನಾಶವಾಗು: ಫೌಜು ಯಾವತ್ತೂ ಮುರಿದು ಬಿಯಾ ಜಖಮಿ 3 | 

: ಆಗಿ ಹಲಾಕಾದ್ದರಿಂದ (ರಾಜೇಂದ್ರ. ೨೬): ಜಫ್ತಿಯಾದ ಸ್ವತ್ತುಗಳು ಹರಾಜಾಗುವವರಿಗೂ | | 
ಆ ಸೃತ್ತುಗಳು ಹಲಾಕಾಗದಂತೆ ಗ್ರಾಮಾಧಿಕಾರಿಯು ಇಟ್ಟು ABA onsen | | 
(ಗ್ರಾಮಾಕ. ೭೩). ಹಲಾಕು ಮಾಡು, ಹಲಾಖು ಮಾಡು ಎ. ೧. ಪೀಡಿಸು; 
ಗೋಳಾಡಿಸು: ಕೆಲವರ ಕಾಲು ಕುಯಿದು ಕೆಲವರಿಗೆ ಗಲ್ಲುಹಾಕಿ ಈ ಮೇರೆ ನಾನಾ | | 
ಪ್ರಕಾರ ಹಲಾಕುಮಾಡಿ ಶರಾರತ್ತು ನಡಸಿದ್ದರಿಂದ (ರಾಜೇಂದ್ರ. ೪೯). ೨. ನಾಶಮಾಡು: |35 | 
ಪಾಕಶಾಕ ಸಮಸ್ತವೆಲ್ಲ ಹಲಾಕುಮಾಡಿ ಜಂಗಮರ್‌ ನೂಕಿ ಪೋಗಲು (ಶರಲೀ. ೩೪೫-೪); | | 
ಮರಾಟೆ ಫವುಜನೆಲ್ಲಾ ಹಲಾಖು ಮಾಡಿ . . . ಪಟ್ಟಕ್ಕೆ ಬಂದರು (ಹೈದರ. ೪೩). | 

[€- ಆರ. ಹಿಂ. ಹಲಾಕ್‌; ಮರಾ. ಹಲಕ್‌, ಹಲಾಕ್‌, ಹಲಾಖ್‌। 
ಹಲಾಖು "ಹಲಾಕು' ನೋ. 


೮ಆಳ೮ 


ಹಲಿ 


| 
| 
1 | 
[| 
[ 
20 |. 
| 
| 


ಹಲಿಪ್ರಿಯ 


ಹಲ!ಪಾಶಾಂ. ಳಾ!ಯುಧಂ (ಪಂರಾಮಾ. ೪-೬೬). ೪. “ಅಭಿಧಾನರತ್ನಮಾಲಾ' ಎಂಬ 
ನಿಘಂಟನ್ನು ಬರೆದ ಒಬ್ಬ ಸಂಸ್ಕೃತಗ್ರಂಥಕರ್ತ : ವರವೈಜಯಂತಿಯ ನಯಂ 
ಹಲಾಯುಧನ ವಿಸ್ತರದ ವಚನೋಕ್ತಿಯೆಂಬಿಂತಿವೆಲ್ಲವನು ಸಂವರಿಸಿಯಭಿನವ 
ಮಂಗನುಸುರಿದಂ (ಮಂಗರಾ. ೨-೪). ೫. ಪ್ರಸಿದ್ಧ ಶಿವಭಕ್ತನಾದ ಒಬ್ಬ ಅರಸನ 
ಹೆಸರು : ಇರ್ಪನೊರ್ವಂ ಶಿವನ ಭಕ್ತನೊಲವಿಂದಲ್ಲಿ ತನ್ನ ನಾಮಂ ಹಲಾಯುಧನೆಂಬು 
ದಾಗಿರಲ್‌ (ಹಲಾರ. ಹ. ೧೯೩-೯); ಹಲಾಯುಧದೇವನರ್ಥಿಯಲಿ ಆ ಮಹಾತ್ಮರ 
ಮೆಲ್ಲಡಿಗಳಿಗೆ . . . ನಮಿಸುತಂ (ಬಸಪು. ೨೫-೧). ೬. [ಛಂದ] ಪ್ರತಿಪಾದದಲ್ಲಿ 
ಒಂಬತ್ತು ಅಕ್ಷರಗಳನ್ನುಳ್ಳ ಒಂದು ಸಮವೃತ್ತ: ಪಾವಕಂ ತ್ರಿದಶಪಾವಕಂ 
ಭಾವಎಿಸಿರ್ದೊಡಲ್‌ ನಾಮದಿಂ . . . ಕೇವಲಂ ಬಗೆ ಹಲಾಯುಧರಂ (ಆಂದೋಂಬ. ೨-೯೯). 
[ಸಂ.) 


ಹಲಾಸನ (ನಾ). [ಯೋಗ] ಆಸನಗಳಲ್ಲಿ ಒಂದು : ೧. ಉತ್ತಾನಾಸನ . . . ೨೫ 


ಹಲಾಸನ (ಬಾರದ. ೧೬೭). [ಸಂ.) 


ಹಲಾಹಲ (ನಾ). ಒಂದು ಬಗೆಯ ಘೋರವಾದ ವಿಷ; ಹಾಲಾಹಲ: 


""ಕಾಕೋಲಃ, ಕಾಲಕೂಟಃ, ಹಲಾಹಲ: . . . ವತ್ಸನಾಭಃ ... ಈ ೯ ವಿಷದ ಭೇದಗಳು'' 


(ಸಿವ್ವಾಂತಿ. ೭೩). ಸಂ.) 


[ಹಲ್ಮಿ, ಹಳ್ಳಿ (ನಾ). ೧. ಬೇಸಾಯಗಾರ; ಒಕ್ಕಲಿಗ. ೨. ಬಲರಾಮ: ಹಲಿಯಂ 


ರಣಕೇಳಿಕುತೂಹಲಿಯಂ ನಚ್ಚಿರ್ದೆ೦ (ಗದಾಯು. ೩-೬೨); ಜಲಜಲೋಚನನಗ್ರಜನಾಗಿ 
ಮೆಆ'ಯುವ ಹಲಿಯ ಚಿತ್ರವ ತೋಲ್‌ಸಿದಳು (ಮೋಹತ. ೩೦-೨೬). ೩. 
ಹಲಧರ ೩: ಕೊಳ್ಳದೆ ಮಾಣೆಂ ಹಲಿ!ಪಾಠಾಂ. ಳಿ]ಯಾಣೆ ಪರಮದೀಕ್ಷೆಯನಾಗಳ್‌ 
(ಶಾಂತಿಪು. ೨-೬೨). ೪. ರಾಮ: ಭರತಂಗೇಂ ಹಲಿ ಸಾಮ್ರಾಜ್ಯಪಟ್ಟಮಂ ಕಟ್ಟಿದನೋ 
(ಪಂರಾಮಾ. ೭-೨೨). ಹಳ್ಳಿ: ೨. ಇಂದೆ ಹಳಿಯುಂ ಗಡ ಕೂಡುವನಾತನಂ ಗೆಲಲ್‌ 
ಬಂದಪುದೇ (ಪಂಪಭಾ. ೧೩-೭೫). ೩. ಕಳಿಂದನಂದನೆಯನಾ ಬಳೀವರ್ದಪುಂಗವನ 
ಬಟ್‌ಯನಾ ಹಳಿಯುಂ ವಸುದೇವನುಂ ಪೊಜಮಟ್ಟು 'ನೇಮಿಪು ೬-೭೪ ವ). (೫೦. ಹಲಿನ್‌] 
(ನಾ). ೧. ದೊಡ್ಡ ನೇಗಿಲು. ೨. ನೇಗಿಲು ಹೊಡೆದ ಸಾಲು; ಉಕ್ಕೆ 
[ಸಂ.1 


3 
ಸಾಲು. ೩. ಬೇಸಾಯ; ಒಕ್ಕಲುತನ. 


ಹಲ್ಲಿ, ಹಲ್ಮ, ಹಲೆ (ನಾ). (ಉಕ) ಭ್ರೂಣ; ಗರ್ಭಪಿಂಡ: "ಹಲಿವುಳಿ” ಪರಾ. 


3 


ಹಲ್ಮ : “ಹಲವಳಿ' ಪರಾ. ಹಲೆ: "ಹಲೆವುಳಿ' ಪರಾ. [ಆ ಸಂ. ಫಲಿನ್‌?] 


ಹಲಿಕ (ನಾ). ರೈತ; ಬೇಸಾಯಗಾರ: ಹಲಿಕಕನ್ನಿಕೆಯಿಷ್ಟೆ ಸುಸ್ತನಿಯೆನ್ನು 


ವುದನು ತರುಣರಿಗೊರೆವಂತೆ ಈ ಮನೆಯಂಗಳದೇರಂಡಕಾಂಡವು ಚಿಗುರೊಡೆದೆಸೆದಪುದಲ್ಲ, 
(ಗಾಥಾಸ. 8.-೫೭). ಸಂ.) 

ಹಲಿಕೆ, ಹಲಿಗೆ (ನಾ). ಹೊಲಗದ್ದೆಗಳಲ್ಲಿ ಹೆಂಟೆಗಳನ್ನು ಒಡೆಯುವ ಸಾಧನ; 
ಹಲಬೆ: ""ಕೋಟಿ(€)ಶಂ, ಲೋಷ್ಟಭೇದನಂ - ಈ ೨ ಹಲಿಕೆ'' (ಹಲಾಯು. ೯೪-೪೨೨). 
ಹಲಿಗೆ: ಊರ ತರುಣನೊಬ್ಬ. . . ಆ ಮೆತ್ತನೆ ಭೂಮಿಯನ್ನು ಉತ್ತನು; ಹಲಿಗೆ ಹೊಡೆದನು 
(ಜಾನಗೀ. ೯0). "ಪಲಗೆ', "ಹಲಿವೆ' ಪರಾ. (ಆ ಸಂ. ಫಲಕ./ತಮಿ. ಪಲಕಿ: 

ಹಲಿಗ (ನಾ). ಒಂದು ಬಗೆಯ ತೆರಿಗೆ (2) : ಕೆರೆಮಣ್ಣು ಮದ್ಮಕ ಕಿರುಕುಳ ಹಲಿಗಗಳ 
ಸ್ವಾಮ್ಮ ಅಲ್ಲಿಯ ಮರವಳಿಯ ಸುಂಕ ಆಲೆಸುಂಕ ಸ್ವಳಸುಂಕ ಸಮಸ್ತ ಬಳಿ ಸಹವಾದ 
ನುಗ್ಗಿಲೂರ ಚತುಃಸೀಮ (ಎಕ. ॥. ಮಳವ. ೧೨೧-೧೭೦; 1424). (1 

ಹಲಿಗಾರತಿ "ಹಲಗಾರತಿ' ನೋ. 

ಹಲಿಗೆ "ಹಲಿಕೆ' ನೋ. . 


ಹಲಾಗ್ರ (ನಾ). ನೇಗಿಲಿನ ತುದಿ: ಚೆನ್ನ ಭೂಮಿಯನುಳಿಸೆ ಕಂಡುದು ಹೊನ್ನ |4| ಹಲಿದಳ (ನಾ). ನವಿಲುಗರಿಯ ಕೊಡೆ (7) : ಹರುಷ ಕೈಮಿಗಿಲು ಕುಳ್ಳಿರಿಸಿ ಢಾಳಿಸುವ 


ಮಂದಸವಾ ಹಲಾಗ್ರದಿ ಕನ್ನೆಯದಲೊಳಗಿರಲು ಬೂಷಿತೆಯಾಗಿ ಸಿರಿಯಂತೆ | 
(ಕೌಶಿರಾ. ೨- ೨). 
ಹಲಾಯುಧ (ನಾ). ೧. ನೇಗಿಲು: ಅಂತು ಬಲದೇನಂ . . . ಹಲಾಯುಧ | 
ಮನೆತ್ತಿಕೊಂಡು . . . ವೀರ್ಯಮುಂ ಪೊಸಯಿಸಿದಂ (ಶಾಂತಿಪು. ೫-೫೬ ನು. | 
೨. ಬಲರಾಮ: ದೇವ ಮಹಿಮಾಸ್ಪದ ಹಲಾಯುಧಸಮೇತ ಜಯ (ಜಗವ. ೨ -೧೧೩). | 


45 


| 
| 
[೫ಂ.] | | 


ಚಾಮರ ಹಲಿದಳಗಳ್‌ ಮುಂದೆಸೆಯೆ ಮೊರೆವ ಮಂಗಳವಾದೃದಿ ರುರೆ ಮರುರೆಯೆಂಬ 
ಧರಣೀಶರೊತ್ತೊತ್ತೆಯಿಂದ (ಭೈರವೇ. ೧-೨೦೩). [ನ ಹೀಲಿದಳೆ 7) 
ಹಲಿನೀಲ (ನಾ). ಎ ಹರಿನೀಲ: ಮಲಯಜಕೆಜಗುವಳಿಯ ಕರಯುಗದಿಂದ ಲಲನೆ 


| ಸೋವಲು ರತಿಗೇವಿ ಹಲಿನೀಲವರಲಿಂದಾಡುವಮ್ಮೂಲೆಯ ಗೆಲುನಂತಿಹವು ನೋಳ“ಲಗೆ 


(ರಾಮವಿ. ೭-೨೨) . 1೪ ಹರಿನೀಲ| 


* ೩. ವ ಹಲಧರ ೩: ಭಟಮುಡಳಕ್ಕೆ ಕೆಂಡದ ಮಟ್‌ಯೆಂಬಿನಂ ಕಜೆದನಂಬಿನ ಮಚ್‌ಯಂ | | ಹಲಿಪ್ರಿಯ (ನಾ). ಕಡಹದ ಮರ; ಕದಂಬವೃಕ್ತ : "ಸೀಪು, ಪ್ರಿಯಕಃ, ಕದಂಬ 


ಹಲಿಪ್ರಿಯೆ ೮೮೪೯ ಹಲೆದೇಲ್‌ 


ಹಲಿಪ್ರಿಯ: - ೪ ಕಡಹದ ಗಿಡದ ಹೆಸರುಗಳು, ಈಚಲಗಿಡದಲ್ಲಿ ಉತ್ತಮಜಾತಿ - | ಹಲುಗಿರುಕುಮೃಗ ನೀನೇನು ತೊಲತೊಲಗು (ಅನಂರಾ. ೧-೫-೬೮). ಹಲ್ಲುಗಿರುಕು: 
ದೇವಯೋಗ್ಯವಾದ ಈಚಲುಮರ'' (ಸಿದ್ಧಾಂತಿ. ೧೨೧). 1ಸಂ.1 , ಹಲ್ಲುಗಿರುಕಿನ ಹುಣುಬುದಲೆಗಳ ತಲ್ಲಣದ ತಳಮೇಲುಗಳ ಕೈಗಲ್ಲಗಳ ಹರಿಸೇನೆ 
ಹಲಿಪ್ರಿಯೆ (ನಾ). ಹೆಂಡ; ಮದ್ಕ: ""ಸುರಾ, ಹಲಿಪ್ರಿಯಾ, ಹಾಲಾ . . . ಮದ್ಮಂ - ಸೈಗೆಡೆದಿರ್ದುದಗಲದಲಿ (ತೊರರಾ. ೬-೩೭-೧೫). (£ ಹಲುಗಿರಿ (« ಪಲ್ಲಿರಿ)] 
೧೩ ಹೆಂಡದ ಪೆಸರು'' (ಸಿದ್ದಾಂತ. ೩೧೮). (ಸಂ. ಹಲಿಪ್ರಿಯಾ। ಹಲುದಿನ್‌ "ಪಲ್ಲಿನ್‌' ನೋ. 
ಹಲಿಯುಳಿ 'ಹಲಿವುಳಿ' ನೋ. 5 |ಹಲುದಿನು "ಪಲ್ಲಿನ್‌' ನೋ. 
ಹಲಿವಳಿ "ಹಲಿವುಳಿ' ನೋ. ಹಲುದೆಗೆ (ಕ್ರಿ). ಹಲ್ಲನ್ನು ಕೀಳು: ಒಗುವ ಕಿವಿಮೂಗುಗಳ ರಕುತದ ಹಗರಣದ 
ಹಲಿವುಳಿ, ಹಲವಳಿ, ಹಲಿಯುಳಿ, ಹಲಿವಳಿ, ಹಲೆವುಳಿ (ಕ್ರಿ). (ಉಕ) ಹೊಸನಾಟಕದ ಹಲುದೆಗೆದ ರಕ್ಕಸಿ ಬಂದಳೊದಜುತ ಖಳನ ಪಟ್ಟಣಕೆ (ತೊರರಾ. 
೧. ಗರ್ಭಸ್ರಾವ ಹೊಂದು; ಮೈಯಿಳಿ: “ಸ್ರವದ್ಗರ್ಭೆ * ಹಲಿವುಳಿದವಳು'' ೩-೪-೩೦). (ಹಲು (< ಪಲ್‌) + ತೆಗೆ] 


(ಗಂಗಾಮ). ೨. (ಆಲಂ) ಪೂರ್ಣಗೊಳ್ಳುವ ಮೊದಲೇ ಮುರಿದುಹೊಗು; | |ಹಲುದೆಆಹಿ (ನಾ). ಹಲ್ಲು ಕಿರಿಯುವವನು: ಹಚ್ಚಿ ಹಲುಬುವ ಹಲುದೆಲಹಿಗಳ 
ನಿಷ್ಠಲವಾಗು: ಆತನ ಆಗಿನ ಎಣಿಕೆಗಳೆಲ್ಲಾ ಹಲಿವುಳಿದ ನಂತರ ಮೊಮ್ಮಗಳಾಗಿ |10| ಮೆಚ್ಚಿದಿದಿರನು ನಿಂದಿಸುತ ಕಣುಮುಚ್ಚಿ ನಿಗುರುವ ಭಿನ್ನಮತಿಗಳನೊಲ್ಲೆನು (ನಿಭಾಗ 
ಬರಬೇಕಾಗಿದ್ದ ಗೌರಿ ಸೊಸೆಯಾಗಿ ಬಂದಿದ್ದಳು (ನಡದಾ. ॥. ೮೮೯). ಹಲವಳಿ: ೧. ೮-೨೦-೯). [ಹಲು (ಆ ಪಲ್‌) + ತೆಜಹು (< ತೆಅಪು) + - ಇೃ। 

ಕುಮಾರಿಯು ಗರ್ಭಿಣಿಯಾದ ಲಕ್ಷಣ ಕಂಡು ಬಂದು, ಮರುಕ್ಷಣವೇ ಔಷಧೋಪಚಾರ | |ಹಲುದೇಕ್‌ "ಪಲ್ಲೆಚ್‌' ನೋ. 

ನಡೆದು, ಈಗ ಹಲವಳಿದಿದ್ದಳು (ಸಮಜೀ. ೯೭೭). ಹಲಿಯುಳಿ: ೧. ಹಲಿಯುಳಿಯುವ | | ಹಲುದೋಹಖು (ಕ್ರಿ). ಹಲ್ಲು ಕಾಣಿಸು; ಹಲ್ಲುಗಳೆಲ್ಲ ಸ್ಪಷ್ಟವಾಗಿ ಕಾಣು: 
ಬಾಣಂತಿಯಂತೆ ಹಲವಳಿದು ಭೂಮಿತಾಯಿ ಹಾಸಿಗೆ ಹಿಡಿದಿದ್ದಾಳೆ (ನವ್ಮಕಾ. ೩೩). | ಅಳಿಮನದಾಸೆಯವರ ಮೂಗ ಹಲುದೋಣಐ ಕೊಯ್ದ ಕೂಡಲಸಂಗಮದೇವ (ಬಸವ. 
ಹಲಿವಳಿ: ೧. ಅವನ ಹೆಂಡತಿ ಬರುವ ಹಾಗಿರಲಿಲ್ಲ; ಹಲಿವಳಿದು ಮತ್ತೆ ಹಾಸಿಗೆ ಹಿಡಿದು | 15| ೬೬೫); ಈ ನುಡಿದ ನುಡಿಯೊಳಗೆ ಎಳ್ಳ ಮೊನೆಯಷ್ಟು ಸಂದೇಹವುಳ್ಳರೆ ಹಲುದೋಣ್‌ 


ಮಲಗಿದ್ದರು (ಸಮಜೀ. ೪೫೦). ಹಲೆವುಳಿ: ೧. ""ಅವತೋಕಾ - ಅಕಸ್ಮಾತ್‌ ಮೂಗ ಕೊಯಿ (ಬಸವ. ೭೧೦). (ಹಲು (ಆ ಪಲ್‌) 4 ತೋಜು। 
ಹಲೆವುಳಿದವಳು'' (ಗಂಗಾಮ. ೧೬). (ಹಲ್ಲಿ 3- ಉಳ್ಳಿ (ಆ ಉಲ್‌, ಹಲುಬಾಟ (ನಾ). ಹಂಬಲ; ಬಯಕೆ: ಅದೇತಕೆ ಅಯ್ಕಾ ಶಿವನೊಳಗೆ 
ಹಲಿವೆ, ಹಲುಬೆ, ಹಲುವೆ (ನಾ). ಎ ಹಲಿಕೆ : ಹಲುಬೆಗಳು ಅಥವಾ ಹಲಿವೆಗಳು ಕೂಟಸ್ಮನಾದೆಹೆನೆಂಬ ಹಲುಬಾಟ ಇದು ಭಕ್ತಿಸತ್ಯದ ಆಟವಲ್ಲ (ಮದೇವ. ೨೬೯-೧). 


- ಇವು ನೆಲವನ್ನು ಉತ್ತ ಮೇಲೆ ಅದನ್ನು ಹಸನು ಮಾಡುವುದಕ್ಕೆ ಮುಖ್ಯವಾಗಿ 
ಉಪಯೋಗಿಸಲ್ಪಡುತ್ತವೆ (ವ್ಮವಮ. ೯). ಹಲುಬೆ: ಐದು ರೂಬಲ್ಲಿಗೆ ರೈತರು . . . 
ಮೂರು ಬಾರಿ ಉತ್ತು, ಹಲುಬೆ ಹೊಡೆದು, ಬಿತ್ತಿ, ಬಲಿತ ಮೇಲೆ ಕೊಯ್ದು ಕಂತೆ ಕಟ್ಟಿ 
ಕಣಕ್ಕೆ ಸಾಗಿಸಬೇಕಾಗಿತ್ತು (ಪುನರು. ೨೬೪). ಹಲುವೆ: ಹಲುವೆ, ಹಲುಬೆ (ಕಿಸಂಗ್ಲಾ. ೧೮). 

“ಹಲಿಕೆ' ಪರಾ. (1 ಹಲುಬೇನೆ, ಹಲ್ಲುಬೇನೆ (ನಾ). ಹಲ್ಲು ಸಡಿಲವಾಗುವುದು, ಹುಳುಕಾಗುವುದು 
ಹಲೀಮಕ (ನಾ). ಕಾಮಾಲೆರೋಗದಲ್ಲಿ ಒಂದು ಪ್ರಕಾರ; ಪಾಂಡುರೋಗ: ಮುಂತಾದ ಕಾರಣಗಳಿಂದ ವಸಡಿನಲ್ಲಿ ಉಂಟಾಗುವ ನೋವು; 
ಪಾಂಡುರೋಗದಲ್ಲಿ ವಾತ, ಪಿತ್ತಗಳ ಹೆಚ್ಚಿಗೆಯಿಂದ ರೋಗಚಿಹ್ನಂಗಳು ತೋರುವ |25 | ಹಲ್ಲುನೋವು; ದಂತಶೂಲೆ : ಜ್ವರವೆಯ್ದೆ ದಕ್ಷಂಗೆ ಕರರೋಗವಿಂದ್ರಂಗೆ ನೆರೆದ 


[ಹಲುಬು («ಆ ಪಲುಂಬು) + ಆಟ) 
20|ಹಲುಬಿ "ಪಲುಬಿ' ನೋ. 
ಹಲುಬು "ಪಲುಂಬು' ನೋ. 
ಹಲುಬೆ "ಹಲಿವೆ' ನೋ. 


ರೀತಿಯಲ್ಲಿ ಭ್ರಮೆ, ತೃಷ್ಣೆ, ಸ್ತ್ರೀಸಂಗದಲ್ಲಿ ದ್ವೇಷ, ಅಲ್ಪವಾದ ಜ್ವರ, ಇವಿಷ್ಟು ಹಲುಬೇನೆ ಪೂಷಂಗೆ (ಸಾನಂಚ. ೩-೪೩). ಹಲ್ಲು ಬೇನೆ: ""ಅರ್ಬುದ - ಹಲ್ಲುಬೇನೆ'' 

ಉಂಟಾಗಿದ್ದುದು ಹಲೀಮಕವೆನಿಸಿಕೊಂಬುದು (ವೈದ್ಮಸಾ. 1. ೬೪೭); ಸಿದ್ಧಫೃತ . . . ಆ (ಗಂಗಾಮ. 8). [ಹಲು («ಆ ಪಲ್‌) + ಬೇನೆ] 

ಘೃತವನ್ನು ಸೇವಿಸಲು ಕಾಸರೋಗ, ಸಂತಾಪ, ಹಲೀಮಕ, ತಲೆಬೇನೆ ಸಹ ಮಾಣ್ಗುಂ | |ಹಲುಮಕ್ಕಳತಾಯಿಬಳ್ಳಿ (ನಾ). ಒಂದು ಬಗೆಯ ಸಸ್ಯ: "ಹಲವುಮಕ್ಕಳಬಳ್ಳಿ' 

(ಸರವ್ಯ. ೧೧೪). [ಸಂ.) ಪರಾ. (+ ಬಳ್ಳಿ 
ಹಲು 'ಪಲ್‌' ನೋ. 39 |ಹಲುಮಾಣಿಕ "ಪಲ್ಮಾಣಿಕ' ನೋ. 
ಹಲುಂಬು "ಪಲುಂಬು' ನೋ. ಹಲುಮಾಣಿಕ್ಕ "ಪಲ್ಮಾಣಿಕ' ನೋ. 
ಹಲುಕಡಿ "ಪಲ್ಗಡಿ' ನೋ. ಹಲುಮಿಡಿ "ಪಲ್ಮಡಿ' ನೋ. 
ಹಲುಕಡ್ಡಿ, ಹಲ್ಲುಕಡ್ಡಿ (ನಾ). ಹಲ್ಲುಗಳ ಸಂದಿನಲ್ಲಿ ಸಿಕ್ಕಿಕೊಂಡಿರುವ | |ಹಲುಮೊರೆ "ಪಲ್ಮೊರೆ' ನೋ. 

ಆಹಾರದ ಕಣ ಮೊದಲಾದುವನ್ನು ತೆಗೆಯಲು ಬಳಸುವ ಲೋಹ ಅಥವಾ | |ಹಲುವ "ಹಲವಾ' ನೋ. 

ಮರದ ಕಡ್ಡಿ: ಅಶನ ಶಯನ ಹಲುಕಡ್ಡಿ ದರ್ಪಣ ನಡೆ ನುಡಿ ಚೈತನ್ಮ . . . ರೂಪ |5| ಹಲುವೆ "ಹಲಿವೆ' ನೋ. 

ನಿರೂಪ ಎಲ್ಲವು ಲಿಂಗಕ್ಕರ್ಪಿತವಲ್ಲದೆ ಎನ್ನಂಗಕ್ಕೆ ಸೊಗಸದೊ ಆಯ್ಕ (ಶಿವಗೀ ೮೯-೪೩೮). ಹಲುಸಲ್ಲೆ (ನಾ). ಒಂದು ಬಗೆಯ ಔಷಧೀಸಸ್ಮ : ಪಂಚೋಟಿಮರ, ಹಡಸಾಲೆ, 

ಹಲ್ಲುಕಡ್ಡಿ: ಲಂಗೋದಕ ಹಲ್ಲುಕಡ್ಡಿ ಮೊದಲಾದ ಸಕಲಪದಾರ್ಥಂಗಳ ಇಷ್ಟಲಿಂಗಕ್ಕೆ ಹಲುಸಲ್ಲೆ, ಪಲುಚೊಟ್ಟೆ, ನಾಟಿಗಟ್ಟಪರ್ಚ (ಮೈಣಿಗಿ. ೫೯-೧೧೮೪). [?] 

ಕೊಟ್ಟು ಕೊಂಬ ಎಚ್ಚಆ್‌ಕೆ (ಘನವ. ೨೫-೨೧); ಹತ್ತುಜನರ ಹಲ್ಲುಕಡ್ಡಿ ಒಬ್ಬನ ತಲೆಹೊರೆ ಹಲೆ "ಹಲ್ಮಿ' ನೋ. 

(ಗಾದ). [ಹಲು (ಆ ಪಲ್‌) *- ಕಡ್ಡಿ) ಹಲೆಚಾರ (ನಾ). ಸೇವೆ; ಪರಿಚರ್ಯೆ(?): ಹಲುಗುರ ವೈಜ್ಮನಾಡಿ' 
ಹಲುಗಳೆ "ಪಲ್ಗಳೆೆ' ನೋ. | ದೇವರಿಂಗೆ ನೈವೇದ್ಮಕಂ ನಂದಾದೀವಿಗೆಗಂ ದೇಗುಳ ಹಲೆಚಾರಕ್ಕಂ . .. ಧಾರಾಪೂರ್ವಕಂ 
ಹಲುಗಿರಿ "ಪಲ್ಲಿರಿ' ನೋ. ಮಾಡಿಕೊಟ್ಟರು (ಎಕ. 1 ಮಂಡ್ಮ. ೨೯-೨೩; 1131). ಕ 
ಹಲುಗಿರಿಗಚ್ಚು (ಕ್ರಿ). ಹಲ್ಲುದವಡೆ ಕಚ್ಚು: ಬಿಡದೆ ಜಂಬುಕ ಘೂಕ ನಗರಿಯ [೫ ಇದು "ಪರಿಚಾರ' ಎಂಬುದರ ಅಪಲಿಖಿತವಿರಬಹುದು] 

ನಡುವೆ ಹಲುಗಿರಿಗಚ್ಚಿಯುಲಿದವು (ಪ್ರಶ್ಲಾಚ. ೨-೨೩). ಹಲೆದೆಆ್‌ (ನಾ). ನೇಗಿಲಿನ ಮೇಲೆ ಹಾಕುತ್ತಿದ್ದ ಒಂದು ಬಗೆಯ ತೆರಿಗೆ(?) : 

« (ಹಲುಗಿರಿಿ *- ಕಚ್ಚು (ಆ ಕರ್ಚು;)] ಕಾಣಿಕೆ ಕಿಜುಕುಳಾಯ ದಾಯಸಹಿತಂ 7೧೦೦೭ ಪಂಚಕ ಅರುವಣ ಹಿಟ್ಟುದೆಟ್‌ ಹಲೆದೆಟ್‌ 
ಹಲುಗಿರಿಸು "ಪಲ್ಲಿರಿಸು' ನೋ. 45| , , , ಯಿಂತಿನಿತುವಂ . . . ಧಾರಾಪೂರ್ವ್ವಕಂ ಮಾಡಿ ಕೊಟ್ಟರು (ಸೌಣಇ. 7೮೬ 
ಹಲುಗಿರುಕು, ಹಲ್ಲುಗಿರುಕು (ನಾ). ಹಲ್ಲು ಕಿರಿಯುವಂತಹುದು: ಅಹಹ ೧೨೭-೨೭; 1169). [FP ಇದು "ಹಲದೆಜ್‌' ಎಂಬುದರ ಅಪಲಿಖಿತವಿರಬಹುದು] 


ಹಲೆವುಳಿ 


ಹಲೆವುಳಿ "ಹಲಿವುಳ' ನೋ. ] 
ಹಲ್ಕ "ಹಲ್ಮಾ' ನೋ. | 
ಹಲ್ಕಡಿ "ಪಲ್ಲಡಿ' ನೋ. | 
ಹಲ್ಕಡಿವಿನಯ (ನಾ). (ಆಲಂ) ತೋರಿಕೆಯ ವಿನಯ; ಧೂರ್ತವಿನಯ (?): | 
ನುಡಿ ತೊದಳಾರ್ಪು ನಿಪ್ಪಸರ ವಾಯಮದುಳ್ವಸಿ ವಿಕ್ರಮಕ್ರಮಂ ಬಡವರ [ಮಾರಿ | 
ಪೆಂಪು ಮುಗಿಲೊಡ್ಡಣುತ ಕುಜುಗಂಟು ನಂಟು ಹಲ್ಕಡಿವಿನಯಂ 
ಪ್ರಪಂಚಪುರುಷಾರ್ತ್ನ್ಮಮನರ್ತ್ನಕಮೆಂಬ ನಾಡ ನಿಗ್ಗಡಿಗಳನೆನ್ನು ಪೋಲಿಪನೊ | 
ಕೇಶವದೇವನೊಳನ್ಮಮರ್ತ್ತ,ರ (ಸೌಇಣ. ೫೪. ೪೮-೫; 1352 7). 
[ಪಲ್ಕಡಿ (ಆ ಪಲ್ಲಡಿ) *- ವಿನಯ] 
ಹಲ್ಕಾ, ಹಲ್ಕ (ಗು). ೧. ಲಘುವಾದ; ಹಗುರವಾದ: (8. ೨. ಅಮುಖ್ಯವಾದ; 
ಮಹತ್ವವಲ್ಲದ: ಈ ಹಲ್ಕಾ ವಿಚಾರಗಳಿಗೆ ತಲೆಕೆಡಿಸಿಕೊಳ್ಳಲು ನನಗೆ ಬಿಡುವಿಲ್ಲ 
(ಈ). ೩. ನಿಕೃಷ್ಟವಾದ; ಕ್ಲುಲ್ಲಕವಾದ: ಈ ರೀತಿ ಹಲ್ಕಾ ಕೆಲಸ ಮಾಡಲು ನಿನಗೆ 
ನಾಚಿಕೆಯಾಗಬೇಕು (ರೂಢಿ). ೪. ಕೀಳ್ತರಗಶಿಯ; ಅಸಭ್ಯವಾದ : ಅವರು ಈ ಊರಿಗೇ 
ದೊಡ್ಡ ಮನುಷ್ಯರು. ಆದರೆ ಶುದ್ದ ಹಲ್ಕಾಜನ (ಮರಳ. ೬೩). ೫. ಸಣ್ಣಪ್ರಮಾಣದ; 
ಗಂಭೀರವಲ್ಲದ; ಅಲ್ಪಪ್ರಮಾಣದ: ೩೨೩ ಕಲಮಿನ ಪ್ರಕಾರ ಹಲ್ಕಾ ಮಾರಾಮಾರಿ 
ವಾಯ. ೨೭೩). (ನಾ). ೬. ಕೀಳ ಟೈರಗತಿಯ ವ ಕ್ತಿ) ಅಸಭ್ಯವ್ಯಕ್ತಿ : 
ಅವ್ವನೂ ಹಲ್ಕಾ, ಮಗಳೂ ಹಲ್ಕಾ, ಅಂಥಲ್ಲಿ ಹೋದರ ನಾನು ಹಲ್ಕಾ ಅಗುತೀನಿ 
(ಮಣ್ಣುಹೆ. ೮೮). ಹಲ್ಕ: ೪. ಸಾಲ್ಮರದ ಬೀದಿಯಲ್ಲಿ ಹಲ್ಕ ಹೆಂಗಸೊಬ್ಬಳು ತನ್ನ 
ಸ್ನೇಹಿತನ ಗಡಿಯಾರವನ್ನು ಕದ್ದುಕೊಂಡು ಹೋದ ಕತೆಯನ್ನು ವಿವರಿಸಿದನು 


ಅರ್ಜಿ (ಗವ 


(ಪುನರು. ೧೦೨). (€ ಹಿಂ. ಮರಾ. ಹಲಕಾ.! ಸಂ. ಕ್ಷುಲ್ಲಕ] 
ಹಲ್ಕಿರಿ “ಪಲ್ಲಿರಿ' ನೋ. 
ಹಲ್ಮಿಸಿ (ಕ್ರಿ ). ಹಲ್ಲುಕಿರಿ; ನಗು: ಹಲ್ಮಿಸಿವುದೆ ಸರಿ ಪ್ರಚಾರವು ಚೀರಾಟವೆ 


ಜಯಜಯಕಾರ (ಅರಳು. ೧೪-೧೨). (ಆ ಪಲ್‌ + ಕಿಸಿ] 

ಹಲ್ಕುರು (ನಾ). ಹಲ್ಲಿನ ದೋಷದಿಂದ ದವಡೆಯ ಮೇಲೆ ಏಳುವ ಬೊಕ್ಕೆ,- 
ಬಾವು: (೪. 14 ಪಲ್‌ * ಕುರು] 

ಹಲ್ಲಡಿ 'ಪಲ್ಗಡಿ' ನೋ. 

ಹಲ್ಲಿರಿ "ಪಲ್ಲಿರಿ' ನೋ. 

ಹಲ್ತೆರೆ "ಪಲ್ಲೆಟ್‌' ನೋ. 

ಹಲ್ನಗೆ (ನಾ). ಹಲ್ಲು ಕಾಣವಂತೆ ನಗುವುದು (?): ತೊಟ್ಟಿಲಯ್ಕ:- 
(ಆರಕ್ತಪ್ರಫುಲ್ಲನಾಗಿ, ಬೆಳ್ತನದ ಹಲ್ಲಗೆಯಿಂದ) ಮೋ! ಅದೇ? (ಮಂತ್ರಶ. ೩೮-೨೧). 

[ಆ ಪಲ್‌ + ನಗೆ] 


| 
| 
| 
| 
| 
| 
ದ 
| 


ಹಲ್ಮಿಡಿ "ಪಲ್ಮಡಿ' ನೋ. 

ಹಲ್ಮೊರೆ "ಪಲ್ಮೊರ' ನೋ. 

ಹಲ್ಕ (ಗು). ೧. ಉಳಬೇಕಾದ; ಸಾಗುಮಾಡಬೇಕಾದ. ೨. ಕುರೂಪಿಯಾದ. 
(ನಾ). ೩. ಉತ್ತ ಭೂಮಿ; ಸಾಗುಮಾಡಿದ ಭೂಮಿ: '"ಸೀತ್ಮಂ, ಕೃಷ್ಟಂ, ಹಲ್ಕಂ 


- ೩ ಉತ್ತ ಭೂಮಿ, ಗೆಯ್ದ ನೆಲ'' (ಸಿದ್ದಾಂತ. ೨೭೬). ೪. ಕುರೂಪ; ವಿರೂಪತೆ: | 
ಜಗತಿಯೊಳಗುಳ್ಳಖಿಳಪ್ರಾಣಿಗಳ ಸೌಂದರ್ಯ ಬಗೆಯಲೊಂದೊಂದು ತಿಲದನಿತನುಂ | 
(ಕರಿಸಿ. ಮಿಗೆ ಹಲ್ಮರಹಿತಮೆಂದೆನಿಪಹಲ್ಮಾನಾಮ ಸುಂದರಿಯಳಂ ನಿರ್ಮಿಸಿ | |ಹಲ್ಲೀಶ (ನಾ). [ಕಾವ್ಯಮಾ] ಹದಿನೆಂಟು ಬಗೆಯ ಉಪರೂಪಕಗಳಲ್ಲಿ ಒಂದು; 


ಸ್ಕಿ 


(ವಂಉಾರಾ. ೧-೧-೪೩). 1ಸಂ.1 
ಹಲ್ಲಕ (ನಾ). ೧. ಕೆಂಪುಬಣ್ಣದ ತಾವರೆ ಅಥವಾ ನೈದಿಲೆ: "“ಹಲ್ಲಕಂ, 
ರಕ್ತಸಂದಧ್ಯಕಂ - ೨ ಕೆಂಪುನೈದಿಲೇ ಹೆಸರು'' (ಸಿದ್ಧಾಂತಿ. ೮೯); ಮುಖಚಂದ್ರನ 
ನೋಲ್ಕೆಸಲೈಟ್ರಂದೆಡ ಬಲಂಗಳೊಳಳವಟ್ಟ ಹಲ್ಲಕಂಗಳಿನೆ ಬಗೆಗೊಳ್ಳೆ ಮಣಿಕರ್ಣಾವತಂಸದ 
ಕಮನೀಯನುಂ (ಉದ್ದಟ. ೮-೫೧ವ). ೨. ಕೆಂಪುಬಣ್ಣದ ಬಂಧೂಕಪುಪ್ಪ: "'ಹಲ್ಲಕಂ 
- ಕೆಚ್ಚನೆ ಅಪ್ಪ ಬಂದುಗೆ. ಅದು ಜಲದೊಳಾದಡೂ ಸ್ವ್ತಲದೊಳಾದಡೂ ಹುಟ್ಟುವುದು'' 
- (ನಾಚರಾ ಕಿ); ಅರವಿಂದೋತ್ಪಲ ಕುಂದ ಹಲ್ಲಕ ಪಲಾಶಂ ಕಾಂಚಿವಾಲಂಗಳುಂ . . . 


ಇರ್ಕುಂ (ಹಮ್ಮಾರ. ೬-೪೬). [೫0.] 


೮೮೫೦ 


ಹಲ್ಲೀಶಿಕ್ಕಾ 


ಹಲ್ಲಕಾರ್ತಿ (ನಾ). (?): ಭಲ್ಲೂಕರರಸ ಲೋಕೋಪಕಾರಂಗೈವ ಸೊಲ್ಲುಗಳ 
ನುಸುರ್ದುದರಿವಾದುದ್ಕೆ ಮಾನಸಕೆ ಹಲ್ಲಕಾರ್ತಿಯು ಜನಿಸುವನ್ನೆಗಂ ಪಾಲ್ಗಡಲಿಗೈದಿ 

| ಸಂಜೀವನವನು ಉಲ್ಲಾಸದಿಂ ತಂದು (ವೆಂಕಾರಾ. ೬-೩೬-೧೦). [7 

ಹಲ್ಲಟೆ (ನಾ). ಹಿಂಸೆ; ತೊಂದರೆ (7): ಎಲ್ಲಿಯ ಮಾರಿಯ ಬರಿಯ ಚಿವುಟಿ 
ಮತ್ತೆಲ್ಲಿಯ ಬಲುವಿಳ್ತುವಿನ ಹಲ್ಲಟೆಗಾಡಿದೆವೆನುತೊಲ್ಲೈಸಿತು ಬಲ್ಲಿದ ನೃಪನಿಕುರುಂಬ 
(ನೇಮಿಸಂ. ೧೨-೮೨). 71 

ಹಲ್ಲಣ 'ಪಲ್ಲಣ' ನೋ. 

ಹಲ್ಲಣಿಗೆ (ನಾ). (ಕುದುರೆಯ) ತಡಿ,- ಜೀನು: ಇಂದ್ರಾಯುದವು 
ಹಲ್ಲಣಿಗೆಯೊಡನೆ ಸಿದ್ದವಾಗಿ ನಿಂತಿತು (ನಾಗಕಾ. ೫೨). [ಆ ಹಲ್ಲಣ («ಆ ಪಲ್ಲಣ)) 

10 |ಹಲ್ಲಣಿಸು "ಪಲ್ಲಣಿಸು' ನೋ. 

ಹಲ್ಲಣೆ, (ನಾ). ಮುಸುಕು; ""ಗವಸಣಿಕೆ'' (ತ್ರಿಪ್ರಎ. ಕೋಶ): ಹಲಗೆಯ ಹಲ್ಲಣೆಯಂ 
ತೆಜ್‌ದು ನಾಲ್ಕು ತೆಅದ ಧಾರೆಯಂ ಮೂಜು ತೆಅದ ನಿವಾರಣೆಯಂ ನಾಲ್ಕು 
ತೆಆದಡವೊಯ್ಲಂ ಬಿತ್ತರಿಸಿ (ತ್ರಿಪುವಿ. ೨೩-೧೪ ವ). (7) 

ಹಲ್ಲಣ್ಕೆ (ನಾ). ಗಟ್ಟಿಯಾದ ಅಬ್ಬರ (7): ಘಲ್ಲಣೆಯ ಖುರಪುಟದ ತುರಗದ 
ಹಲ್ಲಣೆಯ ಹೇಷಿತಕೆ ಹಗೆಯೆದೆ ರುಲ್ಲೆನಲು ಕಣೆ ಜಾಡಿ ಕವಿದುದು ಕಟಕದಗಲದಲಿ 
(ಕುವ್ಮಾದ್ರೋ. ೧೮-೩); ಹಲ್ಲಣೆಯ ಹೇಷಿತರವಕೆ ಹೆದಖಾಿತು ರಾಕ್ಷಸವ್ರಾತ (ಕುವ್ಮಾಕ. 
೭-೨೩): ನಿಲುಕಿತೊಂದೆಸೆಯಲಿ ಮಹಾರಥರುಲುಹು ಮತ್ತೊಂದೆಸೆಯಲಶ್ವಾವಳಿಯ 
ಹಲ್ಲಣೆ ಹೊಳಕಿದುದು (ತೊರರಾ. ೬-೧೫-೧೨). (7 

ಹಲ್ಲಳ "ಪಲ್ಲಣ' ನೋ. 

ಖ|ಹಲ್ಹಾ, ಹಲ್ಲೆ (ನಾ). ಲಗ್ಗೆ; ಮುತ್ತಿಗೆ; ದಾಳಿ: ಕೋಟೆಯ ಮೇಲೆ ಹಲ್ಲಾ 
ನಡೆಯುವುದಾದರೆ ಅದು ಕತ್ತಲೆಯ ಹೊತ್ತಿನಲ್ಲೇ ಸರಿ (ಕೃಷ್ಣಬೂ. ೧೦೭); 

| ನಾವು ಬರುವುದರೊಳಗೆ ಕಲ್ಮಾಣ ಕಲ್ಲುಬುರುಗೆ ಕೋಟೆಗಳ ಹಲ್ಲಾ ಮಾಡು 

ಯಂಬುದಾಗಿ ನೇಮಕ ಮಾಡಿದ್ದರು (ಕಳವಂ. ೧೩). ಹಲ್ಲೆ: ಕಿತ್ತೂರ ಮೇಲೆ 

ಹಲ್ಲೆಮಾಡಲು ದೊಡ್ಡ ಸೈನ್ಯವನ್ನು ಕಳಿಸಿಕೊಟ್ಟರು (ಕಪಪು. ೪-೯೩). 

"1X ಆರ.ಮರಾ.ಹಿಂ. ಹಲ್ಲಾ] 


5 


15 


25 
ಲ "ಪಲ್ಲಿ' ನೋ. 
ಹಲ್ಲಿ ಕೆ (ನಾ). ಒಂದು ಬಗೆಯ ಔಷಧೀಸಸ್ಮ ಮತ್ತು ಅದರ ಹೂವು: 
(ಮೈಔಗಿ. ೨೦-೩೫೯). [7 
ಹಲ್ಲಿಟ್ಟು (ನಾ). ಹಲ್ಲುಗಳಿಗೆ ಕಪ್ಪುಬಣ್ಣವನ್ನು ಉಂಟುಮಾಡಲು 
ಉಜ್ಜಿಕೊಳ್ಳುವ ಒಂದು ಬಗೆಯ ನಸುಹಳದಿ ಪುಡಿ; ಚಾಚೇಲು: ಹಲ್ಲು 
ತುಂಬಿ ಇಡಗಿದ ಹಲ್ಲಿಟ್ಟು (ಹುಚ್ಚಾಟ. ೩): ಕೆಂಪಿ ತನ್ನ ದಂತಾಲಂಕಾರಕ್ಕಾಗಿ 
ಹಲ್ಲುಕಪ್ಪು ಹಾಕಿದ್ದಳು. ಇನ್ನೂ ಕರ್ರಗೆ ಕಾಣಲಿ ಅಂತ ದಿನವೂ ತಪ್ಪದೆ ಹಲ್ಲಿಟ್ಟು 
(ಹಲ್ಲು (ಆ ಪಲ್‌) 3 ಹಿಟ್ಟು (ಆ ಪಿಟ್ಟು)) 


30 


ತಿಕ್ಕುತಿದ್ದಳು (ನನ್ನೂರು. ೨೫). 
ಹಲ್ಲಿಲಿ "ಪಲ್ಲಿಲಿ' ನೋ. 
35 | ಹಲ್ಲಿಲಿಬಾಯಿ "ಪಲ್ಲಿಲಿವಾಯ್‌' ನೋ. 
| ಹಲ್ಲಿಸಕುನ (ನಾ). ಹಲ್ಲಿ ನುಡಿಯುವುದನ್ನು ಗುರುತಿಸಿ ಹೇಳುವ ಶಕುನ: 
(8). "ಪಲ್ಲಿಶಕುನ' ಪರಾ. : [ಹಲ್ಲಿ (ಆ ಪಲ್ಲಿ) 4 ಸಕುನ। 


ಒಂದು ಗಂಡು ಪಾತ್ರ ಹಾಗೂ ಏಳರಿಂದ ಹತ್ತರಷ್ಟು ಹೆಣ್ಣುಪಾತ್ರಗಳಿರುವ, 
ನೃತ್ಯ ಹಾಗೂ ಗಾಯನಗಳೇ ಪ್ರಧಾನವಾಗಿರುವ ಏಕಾಂಕನಾಟಕಪ್ರಭೇದ: 
೧. ನಾಟಿಕಾ . .. ೧೭. ಹಲ್ಲೀಶ ೧೮. ಭಾಣಿಕಾ ಎಂದು ಉಪರೂಪಕಗಳು ಹದಿನೆಂಟು 
ವಿಧ (ಸಂನಾಟ. ೩೨). (|ಸಂ.) 

ಹಲ್ಲೀಶಕ (ನಾ). ವೃತ್ತಾಕಾರವಾಗಿ ನರ್ತಿಸುವುದು; ರಿಂಗಣಗುಣಿತ: 
ಪ್ರತಿಚ್ಞಾಯೌಗಂಧರಾಯಣ ಪಂಚರಾತ್ರ ಬಾಲಚರಿತಗಳಲ್ಲಿ 'ಹಲ್ಲೀಶಕಾದಿ' ನೃತ್ಮವಿದೆ 
(ಸಂನಾಟ. ೧೦೨). ([ಸಂ.] 


| |ಹಲ್ಲೀಶಿಕ್ಕಾ (ನಾ). ಬ್ರಿಟಿಶರ ಆಳ್ವಿಕೆಯ ಆರಂಭಕಾಲದಲ್ಲಿ ಬಳಕೆಯಾಗುತ್ತಿದ್ದ 


40 


[45 


ಹಲ್ಲು 


ಅ 


ಔರಂಗಾಬಾದಿ 
(?*- ಶಿಕ್ಕಾ (ಆ ಸಿಕ್ಕಾ) 


ಹದಿನಾರು ಬಗೆಯ ಬೆಳ್ಳಿರೂಪಾಯಿನಾಣ್ಮಗಳಲ್ಲಿ ಒಂದು: 
- ೪ ಹಲ್ಲೀಶಿಕ್ಕಾ , ೫ ಶಹಾಪುರೀ (ಕಧಾಗೆ. ೨೮೦). 
ಹಲ್ಲು "ಪಲ್‌' ನೋ. 
ಹಲ್ಲುಕಚ್ಚು "ಪಲ್ಲರ್ಚು,' ನೋ. 
ಹಲ್ಲುಕಡಿ "ಪಲ್ಲಡಿ' ನೋ. 
ಹಲ್ಲುಕಡ್ಡಿ "ಹಲುಕಡ್ಡಿ' ನೋ. 
ಹಲ್ಲುಕಪ್ಪು (ನಾ). ಹಲ್ಲುಗಳನ್ನು ಕರಿದಾಗಿ ಮಾಡಲು ಲೇಪಿಸುವ ಒಂದು 
ಬಗೆಯ ದ್ರವ: ಕೆಂಪಿ ತನ್ನ ದಂತಾಲಂಕಾರಕ್ಕಾಗಿ ಹಲ್ಲುಕಪ್ಪು ಹಾಕಿದ್ದಳು 
(ನನ್ನೂರು. ೨೫೫). [ಹಲ್ಲು (ಆ ಪಲ್‌) * ಕಪ್ಪು (ಆ ಕರ್ಪು,)) 
ಹಲ್ಲುಕಿರಿ "ಪಲ್ಲಿರಿ' ನೋ. 
ಹಲ್ಲುಕಿಸಿ (ಕ್ರಿ). ಹಲ್ಲುಕಿರಿ; ಹಲ್ಲು ಕಾಣುವಂತೆ ನಗು: ಮಂಗ ಗ ಹಲ್ಲುಕಿಸಿಯುತ್ತಿದೆ 
(ರೂಢಿ). (ಹಲ್ಲು (ಆ ಪಲ್‌) + ಕಿಸಿ) 
ಹಲ್ಲುಗಿಂಜು (ಕ್ರಿ). (ಆಲಂ) ದೈನ್ಕದಿಂದ ಬೇಡಿಕೊಳ್ಳು; ಯಾಚಿಸು: ಮಕ್ಕಳ 
ಮೇಲುಖರ್ಚಿಗೆ ಗಕಿಡನನ್ನು ಹಲ್ಲುಗಿಂಜುವ ಪರಿಸ್ತಿತಿ ಹೋಯಿತು (ತಾಯಕ. ೧೦೫); ಅವರ 
ಹಿಂದೆ ಮುಂದೆ ಓಡಾಡಿ ಹಲ್ಲುಗಿಂಜುತ್ತ ಶುಶ್ರೂಷೆ ಮಾಡುವುದು ಅವನ ಸ್ವಭಾವಕ್ಕೆ 
ಅಂಟಿ ಬಂದಿತ್ತು (ರಾಗಿಣಿ. ೧೨೨). [ಹಲ್ಲು (ಆ ಪಲ್‌) ೬ ಗಿಂಜು) 
ಹಲ್ಲುಗಿರಿ "ಪಲ್ಲಿರಿ' ನೋ. 
ಹಲ್ಲುಗಿರಿಕು "ಹಲುಗಿರಿಕು' ನೋ. 
ಹಲ್ಲುಚುಚ್ಚೊಹಂಚಿ (ನಾ). ಒಂದು ಬಗೆಯ ಔಷಧೀಸಸ್ಕ : ದೊಡ್ಡಹಂಚೀಹುಲ್ಲು, 
ಹಲ್ಲುಚುಚ್ಚೋಹಂಚಿ, ನಾಯಿಹಂಚೀಕಡ್ಡಿ (ಮೈಔಗಿ. ೯-೧೫೧). (7) 
ಹಲ್ಲುದ್ದಿಕೆ (ನಾ). ಹಲ್ಲು ಮಸೆಯುವಿಕೆ: ಬಿದ್ದುದಗಣಿತಸೇನೆ ಮಿಸಸ್‌ 
ಗೂಡಿನಲಿ ಹಲ್ಲುದ್ದಿಕೆ!ಪಾತಾಂ. ಗೆಯ ಹನುಮಂತನಘಮರುಷಣಪ್ರತಾಪದಲಿ 
ಇದ್ದನಹಿತನ ಕಾಣದೆ (ತೊರರಾ. ೬-೧೫-೨೯). 
[ಹಲ್ಲು (« ಪಲ್‌) 4 ಉದ್ದು,(ಆ ಉರ್ದು) + - dl 
ಹಲ್ಲುನೋವು (ನಾ). ಹಲ್ಲಿಗೆ ಉಂಟಾಗುವ ಬಾಧೆ; ಹಲ್ಲಿನ ಬೇನೆ: 
ಹಲ್ಲುನೋವಿಗೆ: - ಶುಂಠಿ, ಹಿಪ್ಪಲಿ, ಸಾಸುವೆ, ಮೆಣಸು, ಇವಂ ಅರೆದು ನೀರೊಳಗೆ 
ಹಾಕಿ ಕಾಸಿ ಮುಕ್ಕಳಿಸಲು ನೋವು ಮಾಣ್ಣುಂ (ವಿವೈಎ. ೧೩೭); ನೆಲ್ಲು ಒಣಗಲಿಲ್ಲ 
ಹಲ್ಲುನೋವು ಘನ್ನ ಕಲ್ಲುಹೋಗದು (ಪುರಂದ. ೪-೧೯೧-೧). 
[ಹಲ್ಲು (< ಪಲ್‌) 4 ನೋವು) 
ಹಲ್ಲುಪುಡಿ (ನಾ). ಹಲ್ಲುಗಳನ್ನು ಶುಭ್ರಗೊಳಿಸಲು ಉಜ್ಜುವ ಪಃ 
ದಂತಮಂಜನದ ಪುಡಿ: ಪಕ್ಕದ ನಾಗೊಂದಿಗೆಯ ಮೇಲಿದ್ದ ಹಲ್ಲುಪುಡಿಯ ಡಬ್ಬವನ್ನು 
ತೆಗೆದು ಆಕೆಯ ಕೈಗಿತ್ತ (ವಾತ್ರಲ್ಮ. ೧೬); ಅವನ ಹಲ್ಲುಗಳು . . . ನಂಜನಗೂಡಿನ 
ಹಲ್ಲುಪುಡಿಗೂ ಜುಮ್ಮೆನ್ನದಂತೆ ಮೆರೆಯುತ್ತಿದ್ದುವು (ನನ್ನೂರು. ೨೮೨). 
[ಹಲ್ಲು (ಆ ಪಲ್‌) + ಪುಡಿ] 
ಹಲ್ಲುಬಾರಿಸು (ಕ್ರಿ). ೧. ಹಲ್ಲುಗಳನ್ನು ಕಟಗುಟ್ಟಿಸು: ಈ ಜ್ವರವು ಬೇಗನೆ 
ನನ್ನನ್ನು ಬಿಡುವಂತೆ ತೋರುವುದಿಲ್ಲ. ಅಹಹಾ . . . ಎಂದು ಹಲ್ಲುಬಾರಿಸತೊಡಗಿದಳು 
(ಜಯಂತ. ೨೩೧). ೨. (ಆಲಂ) ಕೋಪದಿಂದ ಅವಡುಗಚ್ಚು : ಅತ್ತ ಇಂಗ್ಲಿಷ್‌ 
ನಿಜಾಮರು ನಿಷ್ಕಾರಣವಾಗಿ ಹೈದರನ ದ್ವೇಷ ಕಟ್ಟಿಕೊಂಡು ಹಲ್ಲುಬಾರಿಸುತ್ತ ಕುಳಿತರು 
(ಚರಿಸಂ. ೧೩೫). [ಹಲ್ಲು (ಆ ಪಲ್‌) + ಬಾರಿಸು] | 
ಹಲ್ಲುಬೇನೆ "ಹಲುಬೇನೆ' ನೋ. 
ಹಲ್ಲುಬ್ಬ (ನಾ). ಮುಂದೆ ಹಾಯ್ದ ಹಲ್ಲುಳ್ಳವನು; ಉಬ್ಬುಹಲ್ಲಿನವನು : (6. 
[ಹಲ್ಲುಬ್ಬು * - ಅ) 
ಹಲ್ಲುಬ್ಬಿ (ನಾ). ಉಬ್ಬಿದ ಹಲ್ಲುಳ್ಳವಳು; ಹಲ್ಲು ಮುಂದೆ ಹಾಯ್ದಿರುವವಳು: 
ಅತ್ತರು ತಿಳಿಯದು, ನಕ್ಕರು ತಿಳಿಯದು, ಹಲ್ಲುಬ್ಬಿ ಹೇಗಿದ್ದರೇನು'(ಇಂಚಾಪ. ೧೬೧-೯೪). | 
[ಹಲ್ಲುಬ್ಬ * - ಇ) | 
ಹಲ್ಲುಬ್ಬು (ನಾ). ಹಲ್ಲು ಮುಂದೆ ಹಾಯ್ದಿರುವಿಕೆ; ಉಬ್ಬುಹಲ್ಲಾಗಿರುವಿಕೆ: | 


೮೮೫೧ 


ಹಲ್ಲೆವಜ್ಜೆ 


ಆ ಹುಡುಗೀಗೆ ಹಲ್ಲುಬ್ಬು, ಹೌದೋ ಅಲ್ಲವೋ ? (ನನ್ನಪ. ೫೧). 
(ಹಲ್ಲು (ಆ ಪಲ್‌) 3- ಉಬ್ಬು (ಆ ಉರ್ವು)] 

ಹಲ್ಲುಮಟ್ಟೆ "ಹಲ್ಲುಮೊಟ್ಟೆ' ನೋ. 

ಹಲ್ಲುಮದ್ದುಗಿಡ (ನಾ). ಒಂದು ಬಗೆಯ ಸಸ್ಮ; ಬಕುಲ: ""ಕೇಸರಃ. 

ವಕುಳ;- ೨ ಪವಳದ ಹುವ್ಪಿನ ಗಿಡ, ವಕುಳವೃಕ್ಟ, ಹಲ್ಲುಮದ್ದುಗಿಡ, ವಜ್ರದಂತಗಿಡ'' 

(ಸಿದ್ಧಾಂತಿ. ೧೬). [ಹಲ್ಲು (ಆ ಪಲ್‌) 3” ಮದ್ದು (ಆ ಮರ್ದು) + ಗಿಡ (ಆ ಗಿಡು)] 
ಹಲ್ಲುಮಸೆ (ಕ್ರಿ). ಹಲ್ಲುಕಡಿ; ಹಲ್ಲುಕಚ್ಚು: ಆ ಗ್ರಾಮದ ಎರಡು ಪಕ್ಷಗಳೂ 
ಒಂದರ ಮೇಲೆ ಮತ್ತೊಂದು ಹಲ್ಲುಮಸೆಯುತ್ತಾ ಇರುತ್ತವೆ (ರೂಢಿ). 
[ಹಲ್ಲು (ಆ ಪಲ್‌) * ಮಸೆ] 

10 ಹಲ್ಲುಮಿಡಿ "ಹಲ್ಲುಮುಡಿ' ನೋ. 

JERI ಹಲ್ಲುಮಿಡಿ (ನಾ). ಹಲ್ಲುಗಳ ತುದಿಯ ಭಾಗ: ಕೋಪಾತಿಶಯ 
| ದಿಂದ ಹಲ್ಲುಮುಡಿಯನ್ನು ಕಚ್ಚುತ ಶೀಘ್ರದಲ್ಲೆದ್ದನು (ಕೃವಾಸ. ೯೮); ಹಲ್ಲುಮುಡಿಯನು 
| ಕಚ್ಚಿ ಕಲ್ಲುಮನಸಾದಾಗ ನೆಟ್ಟುದೀ ನೋಟ! (ಇಂಗೀತ. ೬೫-೧೦). ಹೆಲ್ಲುಮಿಡಿ: 

ಇನ್ನೂ ಕೆಲವರು ಕೋಪದಿಂದ ಹಲ್ಲುಮುಡಿ ಕಚ್ಚಿದರು (ವಚಭಾ. ೮೬); ಹಲ್ಲುಮಿಡಿ 

ಕಚ್ಚಿಕೊಂಡು - ಅದನ್ನೇ ತಬಲಾ ಮಾಡಿಕೊಳ್ಳುತ್ತಿದ್ದರು (ನಿಬಂಧ. ॥. ೩೬). . 

(ಹಲ್ಲು (« ಪಲ್‌) 4 ಮುಡಿ] 
ಹಲ್ಲುಮುರಿ "ಪಲ್ಮುಟಣ್‌' ನೋ. 
ಹಲ್ಲುಮೊಟ್ಟೆ, ಹಲ್ಲುಮಟ್ಟೆ (ನಾ). ಇ ಹಲ್ಲುಮುಡಿ: ಹಲ್ಲುಮೊಟ್ಟೆಗಿರಿಯುತ್ತಾ 
» ಹೆಗಡೆ ಆರ್ಭಟಿಸಿದ (ದೇವಹಂ. ೨೨೪). ಹಲ್ಲು ಮಟ್ಟೆ : ಪೋಲೀಸು ಜವಾನ... 
20| ಹಲ್ಲುಮಟ್ಟೆ ಕಚ್ಚಿ, ಅತನ ಶರೀರವನ್ನು ತುಸು ಮೇಲೆತ್ತಿದನು (ಪುನರು. ೪೪೫). 
[ಹಲ್ಲು (ಆ ಪಲ್‌) *- ಮೊಟ್ಟೆ ,) 
ಹಲ್ಲುಶೂಲೆ (ನಾ). ಇ ಹಲ್ಲುನೋವು: ವಜ್ರದಂತಿ, ಕಾಚ, ಗೇರ ಹರಳು ಇವು 
೩ ನ್ನೂ ವೀಳ್ಕದಲ್ಲಿ ಹಾಕಿಕೊಳ್ಳಲು ಹಲ್ಲುಶೂಲೆ ಗುಣ (ಎವೈವಿ. ೧೩೭). 
(ಹಲ್ಲು (ಆ ಪಲ್‌) 4 ಶೂಲೆ) 

25 | ಹಲ್ಲುಹಚ್ಚು (ಕ್ರಿ). ಹಲ್ಲುಹಾಕು; ಬಾಯಿಹಾಕು; ಕಚ್ಚು: ಇಲಿಯೂ ಹಲ್ಲುಹಚ್ಚಲು 
ಬರುವ ಪದಾರ್ಥ ಕಂಡರೆ ಹೇಗೆ ಕಡಿಕಡಿದು ಹಾಕುವುದೋ . . . ಹಾಗೇ ನಾನಾದರೂ 
ಸಣ್ಣವನಿದ್ದಾಗ ಮುದ್ರಿತಪುಸ್ತಕ ನೋಡಿದರೆ ಓದಿ ಮುಗಿಸಿ ಒಗೆಯುವುದು ನನ್ನ 
ಸೃಭಾವವಾಗಿತ್ತು (ಇಪ್ಪಕ. ೪೬೪). [ಹಲ್ಲು (ಆ ಪಲ್‌) + ಹಚ್ಚು (< ಪಚ್ಚು) 

ಹಲ್ಲುಹುಳು (ನಾ). ಹಲ್ಲಿನ ಬುಡ ಅಥವಾ ಸಂದುಗಳಲ್ಲಿ ಉತ್ಪತ್ತಿಯಾಗಿ 
| ಹಲ್ಲನ್ನು ಕೊರೆಯುವ ಕ್ರಿಮಿ: ಹಲ್ಲುಹುಳುವಿಗೆ ಆದಿತ್ಕವಾರದ ದಿನ ಎಕ್ಕದ 
| ಹಾಲಿಂ ಎಸಗನ ಬೇರನೂದಿ ಹಲ್ಲುಸಂಧಿಯ ಗಿರಿಯೆ ಹಲ್ಲುಹುಳು ತೀರ್ಗುಂ 
| (ಎವೈಎ. ೯೨). [ಹಲ್ಲು (£ ಪಲ್‌) 4 ಹುಳು (೬ ಪುಟು) 

ಹಲ್ಲೆ "ಪಾಲ್ಮೆ' ನೋ. 

ಹಲ್ಲೆ, (ನಾ). ದೊಡ್ಡ ದೊಡ್ಡ ಕಾಯಿಗಳನ್ನು ಬಿಡುವ ಒಂದು ಬಗೆಯ ಬಳ್ಳಿ: 

(8. [€-ತುಳು. ಪಲ್ಲೆ] 

[ಹಲ್ಲೆ "ಪಲ್ಮೆ' ನೋ. 

[ಹಲ್ಲೆ "ಹಲ್ಲಾ' ನೋ. 

ಹಲ್ಲೆ ಕಾಯಿಬಳ್ಳಿ (ನಾ). ಎ ಹಲ್ಲೆ: ""ಹಲ್ಲೇಕಾಯಿಬಳ್ಳಿ, ಗರ್ದಾಳ'' 

(ಹಲ್ಲೆ 4 ಕಾಯ್ಕಿ (< 'ಕಾಯ್‌,) * ಬಳ್ಳಿ) 

ಏ | ಹಲ್ಲೆಗಡುಬು (ನಾ). ಬಿಲ್ಲೆಯಾಕಾರದ ಕಡುಬು: ತಣ್ಣೀರಿನಿಂದ ತೊಳೆದಕ್ಕಿಯನು 
ಹಾಲೊಳಗೆ ಸಣ್ಣನಪ್ಪಂತರೆದು ಕದಡಿಯೊಲೆಯೊಳು ತೊಳಸಿ ಬೆಣ್ಣೆಯಂ 

| ಹಾಕಿಯುಂಡಲಿಗೆವದದೊಳು ಇಳುಹಿ ಹಲ್ಲೆ[ಪಾಠಾಂ. ಯುಂಡಿ]ಗಡುಬುಗಳ ಮಾಡಿ 

(ಸೂಪಶಾ. ೧-೬೨). [ಹಲ್ಲ (ಆ ಪಲ್ಲೆ) 4 ಕಡುಬು (< ಕಡುಂಬು)) 

[ಹಲ್ಲಿ ಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ: ""ಹಲ್ಲೆಬಳ್ಳಿ, ಹಂದರಹೂ'' 

(ಮೈಔಿಗಿ ೬೫-೧೩೩೧). (ಹಲ್ಲೆ +* ಬಳ್ಳಿ] 
ಹಲ್ಲೆವಜ್ಜೆ (ನಾ). ಚಪ್ಪಟೆಯಾದ ಹೆಜ್ಜೆ: ಸಣ್ಣ ಮಳಲ್ಹಾಣಂಗಳೊಳ್‌ 


s 


30 


35 


(ಮೈಣಿಗಿ. 


೩೪-೬೫೨). 


45 


ಹಲ್ಲೊತ್ತು . ೮೮೫೨ ಹವಾಲಿಸು 


ಪೆಂಟನೆಳೆದಂತಾಗುತ್ತಿರೆ ಪೋದ ಪೇರುಡುಗಳ ಹಲ್ಲೆ [ಪಾಠಾಂ. ಹಿಲ್ಲ ]ವಜ್ಜೆಗಳುಮಂ ; | ಹವಳೆ (ನಾ). ಕಂದುಬಣ್ಣದ ಹಸು ;ಕಪಿಲವರ್ಣದ ಹಸು: ಹಿಂಡುಗೋವು ಹರಿಯ 


- ಕಂಡು (ಕುಸುಮ. ೧೪-೨೯ ವ). [ಹಲ್ಲೆ (ಇ ಪಲ್ಲೆ) 4 ಪಜ್ಜೆ) | | ಕೃತಿಯ ಕಂಡು ಧ್ಯಾನದಲ್ಲಿ ತಂದು . : . ತಂಡತಂಡ ಒಪ್ಪಿದವು ಹಂಡೆ ಹವಳೆ 
ಹಲ್ಹೊತ್ತು 'ಪಲ್ಲೊತ್ತು' ನೋ. | ಹುಲುಗಚ್ಚಿಕೊಂಡು ನಿಂತವಲ್ಲಿಗಲ್ಲಿ ಮೆಂಡಲಿದ್ದವು (ಪ್ರಸಭಾ. ೪೯-೬). [ಆ ಹವಳ] 
ಹಲ್ವ "ಹಲವಾ' ನೋ. | ಹವಾ, ಹವ, ಹವೆ (ನಾ). ೧. ಗಾಳಿ; ವಾಯು: "ಹವಾಸೀರ' ಪರಾ. 
ಹಲ್ವಾ "ಹಲವಾ' ನೋ. | $ | ೨. ಯತುಮಾನ; ವಾಯುಗುಣ: ಆಗಲೆ ಹವಾ ಬದಲಾಯಿಸುತ್ತಿದ್ದಿತು. ಆದರೂ 
ಹವ "ಹವಾ' ನೋ. ಆ ದಿನ ಸಂಧ್ಯಾಕಾಲದಲ್ಲಿ ಆಕಾಶವು ನಿರ್ಮಲವಾಗಿದ್ದಿತು (ರುಖರಾಣಿ. ೧೩). ಹವ: ೨. 
ಹವಣ "ಪವಣ್‌'ನೋ. ""(ಯಾವುದಾದರೂ ಪ್ರಾಂತದಲ್ಲಿ) ಕಾವು, ತೇವ, ಗಾಳಿ, ಬೆಳಕು ಇವೆ ಮೊ. ಗಳ ಒಂದು 


ಹವಣರಿ "ಪವಣಟ್‌' ನೋ. ಗೊತ್ತಾದ ಸ್ಥಿತಿ; ವಾಯುಗುಣ; ಹವ'' (೦೬೬. ಇಂಕಾ). ಹವೆ: ೧. ಹವೆಯು ನೆಲದ 
ಹವಣಲ್‌ "ಪವಣಟ್‌' ನೋ. ಹತ್ತಿರ ದಟ್ಟಾಗಿರುವುದು (ಮುಂಬಯಿ. ೪-೬೧): ಬಸ್ಸೊಂದು ವೇಗವಾಗಿ ಬರುತ್ತಿತ್ತು ... 
ಹವಣಿ (ನಾ). ಹಾಳತವಾದುದು; ಅತಿ ಹೆಚ್ಚೂ ಅಲ್ಲದೆ, ಅತಿ ಕಡಿಮೆಯೂ |10| ಮುಂದಿನ ಗಾಲಿಯ ಹವೆ ಹೋಗಿ ನಿಂತುಬಿಟ್ಟಿತು (ಜಿನ್ನುಹಿಂ. ೩೩). ೨. ಹತ್ತೀಬೆಳೆಗೆ ಉಷ್ಣ 


ಅಲ್ಲದೆ ಮಧ್ಯಮಪ್ರಮಾಣವಾದುದು: ಅವರು ಅಷ್ಟು ಎತ್ತರವಿದ್ದಿಲ್ಲ; ಅಷ್ಟು [ ಹವೆ ಬೇಕು (ಮುಂಬಯಿ. ೪-೨೬); ಈ ಶೀಮೆಯ ಹವೆಯ ಬಹು ಆರೋಗ್ಯವಾದದ್ದು 
ಗಿಡ್ಡೂ ಇದ್ದಿಲ್ಲ; ಹವಣಿಯ ಆಳು ಆಗಿದ್ದರು (ಕಲಕು. ೮೨): ಆತನು ವಿಶಾಲವಾದ (ಬಾಗೆ. ೭). 1 ಆರ. ಪಾರ. ಹಿಂ. ಮರಾ. ಹವಾ) ` 
ಎದೆಯವನೂ ಹವಣಿಯಾದ ನಡುಕಟ್ಟಿನವನೂ . . . ಇರುವನು (ಅಂಬಿಕೆ. ೨೬). ಹವಾಗುಣ (ನಾ). ಯತುಮಾನ; ವಾಯುಗುಣ: ಊರಿನ ಹವಾಗುಣವು 


[ಆ ಪವಣ್‌) ಆರೋಗ್ಯವಾಗಿದ್ದಿತು (ಹುಟ್ಟಿಹ. ೫). [ಹವಾ * ಗುಣ] 

15 |ಹವಾನಿಯಂತ್ರಣ (ನಾ). (ಕಟ್ಟಡ ಅಥವಾ ಕಾರು ಮುಂತಾದ ವಾಹನ 
ಇತ್ಯಾದಿಗಳಲ್ಲಿ) ನಿರ್ದಿಷ್ಟವಾದ ವಿದ್ಕುಚ್ಚಾಲಿತಯಂತ್ರದಿಂದ ಗಾಳಿಯನ್ನು 
ಶೋಧಿಸಿ, ವಾತಾವರಣದ ತೇವಾಂಶ ಮತ್ತು ಉಷ್ಣಾಂಶವನ್ನು ಅಗತ್ಯಕ್ಕೆ 


ತಕ್ಕಂತೆ ಹೊಂದಿಸುವ ಒಂದು ವಿಧಾನ: ಈ ಕೊಠಡಿಯಲ್ಲಿರುವ ಹವಾನಿಯಂತ್ರಣ 


| 

[ 

| 

ಹವಣಿಕೆ "ಪವಣಿಕೆ' ನೋ. 

ಹವಣಿಗೊಳಿಸು (ಕ್ರಿ). ಹೊಂದಿಸು; ಅಳವಡಿಸು: ಕನ್ನಡಗೀತಗಳನ್ನು ಇಂಗ್ಲಿಷಿನ 
ಹದಕ್ಕೆ ಹವಣಿಗೊಳಿಸುವದು ಹಿತವಾಗಿರುತ್ತದೆಂದು ನನ್ನ ಆಂಗ್ಲಕವಿಮಿತ್ರರೊಬ್ಬರು 
ಹೇಳಿದರು (ಎಚಾಮಂ. ೧೨೦). “[ಹವಣಿ *- ಕೊಳ್‌, 1 - ಇಸು) 


ಹವಣಿತು, ಹವಣಿತ್ತು (ನಾ). ೧. ಸಮಪ್ರಮಾಣದಲ್ಲಿರುವುದು; | ಮಾಡುವ ಯಂತ್ರ ಕೆಟ್ಟುಹೋಗಿದೆ (ರೂಢಿ). [ಹವಾ *- ನಿಯಂತ್ರಣ] 
ಹಾಳತವಾಗಿರುವುದು: ""ಮಧ್ಮ - ಹವಣಿತಾಗಿ ಬಾಜಿಸುಹ'' (ನಾಚರಾ. 8). 20| ಹವಾನಿಯಂತ್ರಿತ (ಗು). ಹವಾನಿಯಂತ್ರಣ ಮಾಡಿದ: ಸುಸಜ್ಜಿತವಾದ 
ಹವಣಿತ್ತು: ""ನಗೆ ಹವಣಿತ್ತಾದೊಡೆ ವಿಹಸಿತಂ'' (ನಾಚಿರಾ. 82. [ಆ ಪವಣ್‌] | 'ಹವಾನಿಯಂತ್ರಿತಕೊಠಡಿಯಲ್ಲಿ ಸಭೆ ನಡೆಯುತ್ತಿತ್ತು (ರೂಢಿ). (ಹವಾ 4 ನಿಯಂತ್ರಿತ। 
ಹವಣಿತ್ತು "ಹವಣಿತು' ನೋ. ; [ಹವಾಮಾನ (ನಾ). ವ ಹವಾಗುಣ: ಆರು ದಿನಗಳಿಂದ ಒಂದು ರೀತಿಯ ತಂಗಾಳಿ 
ಹವಣಿಸು "ಪವಣಿಸು' ನೋ. | ಬೀಸುತ್ತಿದೆ. ಹವಾಮಾನ ಚೆನ್ನಾಗಿಲ್ಲ (ಕಾವೇರಿ. ೧೯); ವಸಂತಯತುವಿನ ಹವಾಮಾನಕ್ಕನು 
ಹವಣು "ಪವಣ್‌' ನೋ. | ಗುಣವಾಗಿ ಮಳೆ ಬಿದ್ದು, ಗಾಳಿ ಬೀಸಿ ಹವ ತಣ್ಣಗಾಗಿತ್ತು (ಪುನರು. ೩೦೯). 
ಹವಣುಗ (ನಾ). ಅಳೆಯುವವನು; ಅಳತೆ ಮಾಡುವವನು: “ಮಾಯಕ; |25 [ಹವಾ 4 ಮಾನ] 
ಮಾಪಕ: ಮಾಯಮಾನ;, ಮಿತವಾನ್‌, ಈ ೪ ಹವಣುಗಂ'' (ಕಾಶಕ್ಯ. ೧೦೦). "ಪವಣಿಗ' | |ಹವಾಲ್‌ಸೀಮೆ (ನಾ). ಅಧೀನದಲ್ಲಿರುವ ಸೀಮೆ: ತಲಕಾಡು ಹವಾಲ್‌ಸೀಮೆಯನ್ನು 
ಪರಾ. (ಹವಣು (ಆ ಪವಣ್‌) 4 - ಗೃ] | ಬೆಣ್ಣೆಹೊನ್ನಿ ಕೈಯಿಂದ ವಿಟ್ಕಣ್ಣನು ಕಟ್ಟಿಕೊಂಡಿದ್ದು, ಅವನಿಂದ ಸಾಧಿಸಿದ್ದು ಕೆರೆಗೋಡು 
ಹವಣುಗಳಿ "ಪವಣ್ಣಲಟ್‌' ನೋ. | (ಚೆಟ್ಟಳಾ ೨೨೦ ಪರಿ). 
ಹವಣುಗಾಣ್‌ (ಕ್ರಿ). ರೀತಿಯನ್ನು ತಿಳಿ: ಇವರ ನೀನಿಂದು ನಲಿಸೆ ನಿನ್ನ ಮನಗೊಯ್ವ [ಹವಾಲ್ಕ್‌ (೫ €- ಹಿಂ. ಹವಾಲೀ; ಮರಾ. ಹವಾಲಾ, ಹವಾಲೀ) 4 ಸೀಮೆ] 
ಹವಣುಗಾಣೆನು ನಾನು (ಗೊಮ್ಮಚ. ೭-೧೩೬). |ಹವಣು (ಆ ಪವಣ್‌) 3- ಕಾಣ್‌] |3| ಹವಾಲತೆ, ಹವಾಲ್ತೆ (ನಾ). ಹೊಣೆ; ಜಾಮಾನು: ಈ ಬಗೆಯ ಹಣಕ್ಕೆ 
ಹವನ (ನಾ). ೧. ಯಾಗ; ಯಜ್ಞ: ಮಾದಕ್ಷಿಣಾಪಥಬಹುಶತಹವನಾಹವದು!ಳ್‌; ಅನ್ನದಾನಸೆಟ್ಟಿ, ನರಸೆಟ್ಟಿಗಳ ಹವಾಲತೆ ಕೊಟ್ಟ ನಂತರ . . . ಕೆಲಸವನ್ನು ಖಾಯಂ 
ಪಶುಪ್ರದಾನ ಶೌರ್ಯೋದ್ಯಮಭರಿತೋ(ನ್ಹಾನ]ಪಶುಪತಿಯೆನ್ನು (ಮೈಆರಿ. ೧೯೩೬, | ಮಾಡಿಸಿದರು (ಮಹಾವಂ. 1 ೨೨೪). ಹವಾಲ್ತೆ : "ಹವಾಲ್ತೆದಾರ' ಪರಾ. 
೧೬ -೬; ಸು. 450); ಆತನ ಶಿರವ ಕಡಿದಾಹುತಿಯನೀವೆನು ನಿಮಗೆ ಹವನದಲಿ (ಸಂಭಪ. ಪರಿ. ( ಪಾರ. ಮರಾ. ಹವಾಲತ್‌./ ತುಳು. ಹವಾಲ್ತೆ] 
೧-೫. ೨. ಯಾಗದಲ್ಲಿ ಬಳಸುವ ಸೌಟು. ೩. ಆಮಂತ್ರಣ; ಆಹ್ವಾನ. | |ಹವಾಲದಾರ, ಹವಾಲುದಾರ, ಹವಾಲ್ದಾರ (ನಾ). ೧. ಸೈನ್ಯದಲ್ಲಿಯ ಒಬ್ಬ 
೪. ಯುದ್ಧಕ್ಕೆ ನೀಡುವ ಆಹ್ವಾನ. ೫. ಬೆಂಕಿ; ಅಗ್ನಿ. ಸಂ.) 35 | ಅಧಿಕಾರಿ; ಕಿಲ್ಲೆಯ ಕಾವಲು ಮಾಡುವ ಅಧಿಕಾರಿ: ವೆಂಕಟರಾಯ ಹವಾಲದಾರ 
ಹವನಕರ್ಮ (ನಾ). ಯಜ್ಞಕಾರ್ಯ: ಅಣ್ಣನಾದ ಯಾಜನು ಒಪ್ಪಿಕೊಂಡು ತಮ್ಮನ ಮಿಯಾಖಾನ ಬಾವಾ ಗರೀಬ ನಾಡಿಗ ವೆಂಕಟಗಿರಿಯಪ್ಪ ಸಹ (ಎಕ. ೫1 
ಸಹಾಯದೊಡನೆ ಹವನಕರ್ಮವನ್ನು ಮಾಡಿಸಿದನು (ವಚಭಾ. ೪೯). (ಸಂ. ಹವನಕರ್ಮನ್‌] | ಹೊಳಲೈ. ೧೨೬-೮; 1692 7); ಬಸವಾಪಟಣದ ಹವಾಲದಾರ ಬಾಬಾಸಾಹೇಬರ 


ಹವಳ “"ಪವಳ' ನೋ. ಬಗೆ ಜಮಾನದಾರ ತ್ರಿಯಮ್ಚಕಸಖಜಿಪಣ್ಣಿತರ ಕಾರ ಕಿರದಿಯಲು (ಎಕ. ೩1. 
ಹವಳತೊಂಡೆ "ಪವಳದೊಂಡೆ' ನೋ. | ಹೊಳಲೈ. ೬೩-೫; 1716). ಹವಾಲುದಾರ: ೨. ಸುಬೇದಾರನ ಕೈಕೆಳಗಿರುವ 
ಹವಳದುಟಿ "ಪವಳದುಟಿ' ನೋ. [ಅ ಜಿಲ್ಲಾಧಿಕಾರಿ: (8. ಹವಾಲ್ದಾರ: ೩. ಪೋಲೀಸು ಜಮಾದಾರ: ಹವಾಲ್ದಾರರು 


ಹವಳದೊಂಡೆ "ಪವಳದೊಂಡೆ' ನೋ. ಕರೆಯುತ್ತಾ ಇದಾರೆ ಬದ್ರಿ (ಬಂಗಾರ. ೧೧೬). 
ಹವಳಬಂಡೆ (ನಾ). ಹವಳಗಳಿಂದಾದ ಬಂಡೆಗಲ್ಲಿನಂತಹ ಗಡ್ಡೆ; ಹವಳದ [— ಪಾರ. ಹವಾಲ್‌ದಾರ್‌; ಹಿಂ. ಹವಲ್ಹಾರ್‌, ಹವಾಲ್ದಾರ್‌; ಮರಾ. ಹವಲದಾರ್‌, 
ಸ್ತರಗಳು ಗಟ್ಟಿಯಾಗಿ ಉಂಟಾದ ಹವಳಗಲ್ಲು : (8). ಹವಾಲದಾರ್‌) 
[ಹವಳ (< ಪವಳ) 4 ಬಂಡೆ] ಹವಾಲಿಸು (ಕ್ರಿ). ಒಪ್ಪಿಸಿಕೊಡು; ವಶಕ್ಕೆ ಕೊಡು: ಬೀರುಬಳ್ಳಿ ಸಹಾ 
ಹವಳಿಸಿಂಗ (ನಾ). ಒಬ್ಬಾತನ ಹೆಸರು: x ಹವಳಿಸಿಂಗಂ ತಮ ಆಯಂಗೆ ಕಲ್ಲನಿಕ್ಕಿಸಿ | 45 | ಪ್ರಾಕುಸ್ವಾಮಿಯವರ ಶ್ರೀಭಣ್ಣಾರಕ್ಕೆ ನಾವು ಹವಾಲಿಸಿ ಕೊಟ್ಟು ಯಾಗ. . . ಧಾರೆಯನೆಅದು 
XXX (ಎಕ. 1 ಚಿಂತಾಮ. ೧೨೦-೨; ಸು. 1000). |? + ಸಿಂಗೆ] | ಕೊಟ್ಟೆವು (ಎಕ. ॥॥1 ಶ್ರೀರಂಗ. ೯೪-೨೦; 1678). [ಹವಾಲು 4 - ಇಸ್ಸು) 


ಹವಾಲ್ರು 


ಹವಾಲು, ಹವಾಲೆ (ನಾ). ೧. ವಶ; ಸುಪರ್ದು: ರಾಮಾನುಜಜಿಯ್ಮರ ಹವಾಲಿನಲ್ಲಿ 
ನಡಸಿಕೊಂಡು ಬರುತ್ತಾಯಿದ್ದರಾದ ಕಾರಣ (ಎಕ. ॥॥, ಶ್ರೀರಂಗ. ೧೦೦-೧೫೨; 1724). 
ಹವಾಲೆ: ೧. ಅರಮನೆ ಹವಾಲೆಯಾಗಿ ಸಿಸ್ತಿಗೆ ಕೂಡಿ ಬರುತ್ತಿದ್ದ ಬಗೆ ಗ ೧೫ಕೆ ವಿವರ 
(ಮೈಆರಿ. ೧೯೨೮, ೬೧-೧೪; 1684); ಯಾಲ್ಲಿಂಗಾಭಟ್ಟಗೆ ಬಾಳುತ್ತಾರವಾಗಿ ಅನುಭವಿಸಿ 
ಬಾಹಂಗೆ ಭೂಮಿ ಹವಾಲೆ ಮಾಡಿಕೊಟ್ಟು (ಎಕ. 165), ಬೆಂಗಳೂ. ೧೫೦-೫; ಸು. 1700). 
೨. ಹೊಣೆಗಾರಿಕೆ; ಜವಾಬ್ದಾರಿ: ಹೀಗೆ ಒಬ್ಬರ ಮೇಲೊಬ್ಬರು ಹವಾಲೆಯನ್ನು 
ಹಾಕುತ್ತ ಬಂದದ್ದರಿಂದ ನಾವು ಇಷ್ಟೊಂದು ಹಾಳಾಗಿ ಹೋಗಿರುವೆವು (ಕಾಳರಾ. ೮೨). 
೩. ಫಿರ್ಯಾದು; ಆಪಾದನೆ (2): ಅಕ್ಕಿ ಕೊಟ್ಟುದು ನಿಜವೆಂದು ಅವರು ಹೇಳಿದರೆ 
ನಿನ್ನನ್ನು ಬಿಟ್ಟು ಬಿಡುತ್ತೇನೆ. ಇಲ್ಲದಿದ್ದರೆ ನಿನ್ನ ಮೇಲೆ ಹವಾಲೆ ಮಾಡಲಾದೀತು 
(ಭಾರತಿ. ೧೨). "ಅಹವಾಲು' ಪರಾ. (€- ಆರ. ಹಿಂ. ಮರಾ. ಹವಾಲಾ। 

ಹವಾಲುದಾರ "ಹವಾಲದಾರ' ನೋ. 

ಹವಾಲೆ "ಹವಾಲು' ನೋ. 

ಹವಾಲ್ತೆ "ಹವಾಲತೆ' ನೋ. 

ಹವಾಲ್ತೆದಾರ (ನಾ). ಜಾಮಾನಾದವನು; ಹೊಣೆಗಾರ: ಅಪೀಲ್‌ವಾದಿಯ 
ಹವಾಲ್ತೆದಾರನಿಂದ ಅಥವಾ ರಿಸೀವರಿನಿಂದ ಒಂದು ವ್ಯಾಜ್ಯ ಅಥವಾ ಅಪೀಲು ವಚಾ 
ಆದ್ದನ್ನು ರದ್ದುಪಡಿಸಲು ಹುಕುಂ ಬಗೆ - ಅರವತ್ತು ದಿವಸಗಳು (ಗ್ರಾಮಾಕ. ೧೭೬). 

[ಹವಾಲ್ತೆ (ಆ ಹವಾಲತೆ) 4 - ದಾರ) 

ಹವಾಲ್ದಾರ "ಹವಾಲದಾರ' ನೋ. 

ಹವಾಸೀರ (ನಾ). ಸಾಕಷ್ಟು ಗಾಳಿಯಾಡುವಂತಹುದು; ಶುದ್ಧವಾದ 
ಹವೆಯುಳ್ಳುದು: ಪಡಸಾಲೆ ಇಂಬಾಗಿ ಹವಾಸೀರ ಆಗಿತ್ತಲ್ಲ (ರಕ್ತಧ್ವ. ೧೯೧); ಇಲ್ಲಿನ 
ಎಲ್ಲ ಚಾಳುಗಳೂ 'ಹವಾಸೀರ' ಇವೆ (ರಾಯಚಾ. ೪). (4 ಮರಾ. ಹವಾಶೀರ್‌] 

ಹವ (ನಾ). ೧. ಹೋಮದಲ್ಲಿ ದೇವತೆಗಳಿಗೆ ಆಹುತಿಯಾಗಿ ಕೊಡುವ ತುಪ್ಪ, 
ಅನ್ನ, ಕಾಳು, ಹಿಟ್ಟು ಮೊದಲಾದ ಪದಾರ್ಥ; ಚರು: ಕಿಚ್ಚು ದೈವವೆಂದು 
ಹವಿಯನಿಕ್ಕುವ ಹಾರುವನ ಮನೆಯಲ್ಲಿ ಕಿಚ್ಚೆದ್ದು ಸುಡುವಾಗ . . . ಬೊಬ್ಬಿಟ್ಟೆಲ್ಲರ 
ಕರೆವರಯ್ಕಾ (ಬಸವ. ೫೮೬): ತುಪ್ಪದೊಳಗಾ ವಸ್ತ್ರಂಗಳಂ ನಾದು ಉರಿಗೆ ಹವಿಯಂ 
ಕೊಡಲೊಡನೆ . ಹೊಗೆಯಂಬರಕೆ ನೆಗೆಯಲು (ಬಸಪು. ೫೩-೧೮). ೨. ತುಪ್ಪ. 
೩. ನೀರು. ೪. ಶಿವ. ೫. ಹೋಮ; ಹವನ. ೬. ಅನ್ನ; ಆಹಾರ: ನಂಬಿಯೂ 
ನಂಬದ ಡಂಬಕ ನಾನಯ್ಮಾ ಹಾವ ತೋಟ್‌ ಹವಿಯ ಬೇಡುವಂತೆ (ಬಸವ. ೨೮೨). 


[ಸಂ. ಹವಿಸ್‌] 
ಹವ್ಮಿ (ನಾ). ಬೆಂಕಿ; ಅಗ್ನಿ: ಹವಿಯ ಮೇಲೊಣತೃಣವ ಹಾಕಿದೊಲು ಉರಿದೆದ್ದು 
(ಪ್ರೌಢರಾ. ೧೩-೧೧). ಸಂ. ಹವಿನ್‌] 


ಪವಿಕ, ಹವೀಕ, ಹವ್ಮಕ, ಹೈಗ್ಗ (ನಾ). (ಕರಾವಳಿಯಲ್ಲಿ ವಾಸಿಸುವ) 
ಸ್ಮಾರ್ತಬ್ರಾಹ್ಮಣರ ಒಂದು ವರ್ಗ: ಹವಿಕರು (ಹೈಗರು)- ಇವರು ಕಾನಡಾ 
ಜಿಲ್ಲೆಯಲ್ಲಿ ಯೆಲ್ಲಕಡೆಯಲ್ಲಿ ವಾಸಿಸುತ್ತಾರೆ (ಕಭಾಗೆ. ೮೫); ಈ ಹವಿಕರು . .. 
ತುಳುನಾಡಿಗೆ ಎರಡನೆಯ ಕಂತಿನಲ್ಲಿ ಮೂರನೆಯ ಶತಮಾನದಲ್ಲಿ ಬಂದು ನೆಲೆ ನಿಂತವರು 
(ತುಳುನಾ. ೧೪೩). ಹವೀಕ: ಕಾಸರಗೋಡಿನ ಕರಾವಳಿಯ ಪ್ರಾಂತದಲ್ಲಿ ಹವೀಕಬ್ರಾಹ್ಮಣರ 
ಕುಲದಲ್ಲಿ ಅವನ ಜನನವಾಗಿದ್ದಿತು (ಅಂಬುಚಾ. ೯). ಹವ್ಯಕ: ಬೇರೆ ಎನಿಸುವ ಕನ್ನಡ 
ಒಂದಿದೆ. ಅದನ್ನು ಹವ್ಯಕರು ಆಡುತ್ತಾರೆ, ಅದು ಹಳಗನ್ನಡದ ರೂಪಗಳನ್ನು ಉಳಿಸಿಕೊಂಡು 
ಈಗಿನ ಕಾಲಕ್ಕೆ ಪ್ರತ್ಮೇಕವೆಂಬಂತೆಯೇ ಇದೆ (ನಮ್ಮನು. ೨೮): ನೀವು ಈ ಮೊದಲು 
ಹವ್ಮಕರಲ್ಲಿ ಎಂದಾದರೂ ಉಂಡುದುಂಟೇ ? (ಜೆಟ್ಟಜೀ. ೧೫೭); ನೀಲಗಿರಿಯ ಬಡಗ . . 
ದಕ್ಷಿಣಕನ್ನಡಜಿಲ್ಲೆಗಳ ಹವ್ಮಕರ ಕನ್ನಡ - ಇವು ಈ ಗುಂಪಿಗೆ ಸೇರಿದ ಉಪಭಾಷೆಗಳು 
(ದ್ರಾವಿವಿ, ೧೩೫). ಹೈಗ್ಮ: ಹೈಗ ಬ್ರಾಹ್ಮಣರಿಗೆ ಮೊಸರು ಮಜ್ಜಿಗೆ ಬಹಳ, ಬೇಕಾಗುವ 
ಕಾರಣ ಅವರು ಘಟ್ಟದ ಕೆಳಗೆ ಸಹ ಯೆಮ್ಮೆಗಳನ್ನು ಕಟ್ಟುವರು (ಕಭಾಗೆ ೫೬). 

(ದೇ. ॥ ತುಳು. ಹೈಗೆ] 

ಹವಿಗ (ನಾ). ಒಬ್ಬಾತನ ಹೆಸರು: ಉಪ್ಪವಳ್ಳಿಯ ಹವಿಗಂಗೆ ಕೊಟ್ಟ 

ಸ್ವಿತಿಕ್ರಮಮಾವುದೆಂದೊಡೆ (ಎಕ. ೪1 ಚಿಕ್ಕಮ. ೪೨-೧೫; 959). (?] 


೮೮೫೩ 


ಹವ್ಯ 


ಹವಿಗೊಳ್‌ (ಕ್ರಿ). ಹೋಮದಲ್ಲಿ ಅರ್ಪಿಸಿದ ಆಹುತಿಯನ್ನು ಸ್ವೀಕರಿಸು ,- 
ತೆಗೆದುಕೊಳ್ಳು: ತುಡುಗುಣಿಗಳವದಿರು ನಭೋಗ್ರಕ್ಕೆ ಸಿಡಿದು ಹವಿಗೊಂಬಮರ 
ನಿಕರದ ಹೆಡಕ ಬಾರಿಸಿ ಬಾಚುತಿರ್ದರು ಬಾಯ ತುತ್ತುಗಳ (ತೊರರಾ. ೧-೧೧-೮). 
[ಹವಿ 4 ಕೊಳ್‌! 
5 |ಹವಿನೇತ್ರ (ನಾ). ಅಗ್ನಿನೇತ್ರ; ಶಿವ: ಹವಿನೇತ್ರಶರಣಮಣಿ ಕಕ್ಕಯ್ಮಗಳ ಪ್ರಸಾದವು 
ಬಿಚ್ಚದಿರು ಲಿಂಗಪೂಜೆಗೈದೈತಪ್ಪೆನನ್ನವರ ಸೈರಿಸೆನಲು (ಪ್ರೌಢರಾ. ೧೯-೭). (೫ಂ.] 
ಹವಿರ್ಭಾಗ (ನಾ). ಹೋಮದಲ್ಲಿ ಆಯಾ ದೇವತೆಗಳಿಗೆ ನಿಗದಿಯಾದ ಹವಿಸ್ಸಿನ 
ಭಾಗ: ಎವಗೆ ತವಗೆಂದೀ ಹವಿರ್ಭಾಗವನು ಮುತ್ತಿತು ದೇವತತಿ (ಕುವ್ಮಾಸ. ೭೨೩೯); 
ಸುತ್ರಾಮಂ ಸಕಲದಿವಿಜರೊಡಗೂಡಿ ಯಜ್ಞದ ಹವಿರ್ಭಾಗಮಂ ಕೊಳಲ್ಕೆ ಪ್ರೇಮದಿಂ 
ಪ್ರತ್ಮಕ್ಷಮಾಗಿ ಬಂದಿರುತಿರ್ದನು (ಜೈಮಿಭಾ. ೫-೪೫). [ಸಂ.] 
ಹವಿರ್ಭುಜ (ನಾ). ಹವಿಸ್ಸನ್ನು ಭುಜಿಸುವವನು; ಅಗ್ನಿ: ದ್ವಿಷನ್ನೇದಿನೀಶ್ವರ 
ಸಂಹಾರಹವಿರ್ಭುಜಂ ಭುಜಬಳಂ ಶ್ರೀರಾಜಮಾರ್ತ್ತಣ್ಡ್ನನ (ಎಕ. ॥, ೧೩೩-೧೩; 982); 
ರುಧಿರಂ ಸುಖದೊಳ್‌ ಶನಿ ದಶಮದೊಳಂತಾ ಸೂರ್ಯನಸ್ತದೊಳ್‌ ನೆಲಸಿದೊಡಾಯುಧ 
ದಿಂದೆ ಹವಿರ್ಭುಜನಿಂದೆ ಧರಾಪತಿಕೋಪದಿಂದೆ ಮಡಿಗುಂ ಮನುಜಂ (ಜಾತತಿ. ೨೩-೧೩). 
[ಸಂ. ಹವಿರ್ಭುಜ್‌। 
ಹವಿಷ್ಕ್ಠ (ನಾ). ೧. ಹೋಮದಲ್ಲಿ ಆಹುತಿ ಕೊಡಲು ಯೋಗ್ಯವಾದ 
ಆಹಾರಪದಾರ್ಥ. ೨. ತುಪ್ಪ. ೩. ಕಾಡಕ್ಕಿ; ನೀವಾರ. ೪. ತುಪ್ಪದಲ್ಲಿ ಕಲಸಿದ 
ಅನ್ನ. (ಸಂ. 
ಹವಿಸ್ಸು (ನಾ). ಹವಿ; ಚರು: ಜ್ಞಾನಾಗ್ನಿಯಲ್ಲಿ ಕರ್ಮಫಲವೆಂಬ ಹವಿಸ್ಸನ್ನು 
20| ಹಾಕಿ ಯಜ್ಞನಾರಾಯಣನನ್ನು ಸಾಕ್ಸಾತ್ಮರಿಸಿಕೊಳ್ಳಬೇಕು (ಭಾರದ. ೧೧೬); ಹವಿಸ್ಸು 
ದೇವತೆಗಳಿಗೆ ಚಾರು ಮತ್ತು ಪ್ರಿಯತಮ (ಸಾಂದಸ. ೪೩ ಅಡಿಟಿ). (ವ ಸಂ. ಹವಿಸ್‌) 
ಹವೀಕ "ಹವಿಕ' ನೋ. ॥ 
ಹವೀಜ (ನಾ). ಕೊತ್ತುಂಬರಿ ಕಾಳು; ಧನಿಯ: ಮೆಣಸಿನಕಾಯಿ, ಹವೀಜ, 


10 


ದಾಲಚಿನ್ನಿ . . . ಮುಂತಾದ ಪದಾರ್ಥಗಳು ಅನ್ನದ ರುಚಿಯನ್ನು ಬೆಳಸಿ ಅದನ್ನು ಬೇಗ 
25) ಜೀರ್ಣಮಾಡುತ್ತವೆ (ಮುಂಬಯಿ. ೫-೧೬೭); ಇದರಲ್ಲಿ ನಾಲ್ಕು ಹವೀಜಕಾಳು ಮತ್ತು 
ಅರಳೆಎಲೆ ಕೂಡ ಹಾಕಿ ಮರಳಿಸಿ ತುಸು ಬಿಸಿಬಿಸಿ ಇರುವಾಗಲೇ ತಾಯಿಗೆ ಕುಡಿಸು 
(ಶ್ಮಾಮತಾ. ೪೦). (?) 
ಹವುಂಬ್ಬೆ (ನಾ). ಒಬ್ಬಾಕೆಯ ಹೆಸರು: ಶ್ರೀವಿಮಳಚಂದ್ರಪಣ್ಣಿತದೇವರ 
ಗುಡ್ಡಿ ಹವುಂಬ್ಬೆಯಾ ತಂಗೆ ಶಾಂತಿಯಬ್ಬೆ ತಮ್ಮ ಗುರುಗಳ್ಗೆ ಪರೋಕ್ಸವಿನಯಂಗೆಯ್ದರ್‌ 
30 (ಎಕ. ೫1. ಮೂಡಗೆ. ೧೧-೩೫; ಸು. 990). 1) 
ಹವುದ "ಹೌದ್ಕು' ನೋ. 
ಹವುದು "ಅಹುದ್ಕು' ನೋ. 
ಹವೆ "ಹವಾ" ನೋ. 
ಹವೇಲಿ (ನಾ). ೧. ದೊಡ್ಡಮಹಲು; ಉಪ್ಪರಿಗೆ ಮನೆ: ಗುಣವಾಗುವವರೆಗೆ 
|35| ಅವರುಗಳನ್ನು ತನ್ನ ಹವೇಲಿಛತ್ರದಲ್ಲಿಯೇ ಇರಿಸಿಕೊಂಡು . . . ಗುಣ ಮಾಡಿ 


ಕಳುಹಿಸಿಕೊಡುತ್ತಿದ್ದನು (ಮುಸುಗ. ೧೪೮). ೨. ಜಿಲ್ಲೆ ಅಥವಾ ಪರಗಣೆಯ 

ಮುಖ್ಯಸ್ಥಳ ,- ಪ್ರಮುಖವಾದ ಪಟ್ಟಣ: ಪರಗಣ ಹೊಸಕೋಟೇ ಹವೇಲಿಗೆ 

ಸಲುವ ತರಘು ಮಾಲೂರು ಹೋಬಳಿಗೆ ಸಲ್ಲುವ (ಎಕ. %, ಮಾಲೂರು. ೮೦-೮; 1762). 
( ಪಾರ. ಹವೀಲೀ; ಅರ. ಹಿಂ. ಮರಾ. ಹವೇಲೀ। 


. 14 |ಹವ್ಯ (ನಾ). ಹೋಮದ ಮೂಲಕ ದೇವತೆಗಳಿಗೆ ಕೊಡುವ ಆಹುತಿ; ಹವಿಸ್ಸು: 


ನಾಡಿಗರ್‌ ದಿನದಿನಂ ಬೇಳ್ಪೊಂದು ಹವ್ಮಮನುಂಡುಂಡು ಸವಿಗೊಂಡ ಬೋಟ'ಯರ್‌ 
- ಈವುಜ್ಞುಗಕ್ಕೆ ತಡೆವರ್ಪರ್‌ (ರಾಮಾಶ್ವ. ೫೫-೨೯); ಯಾಜೋಪಯಾಜರು 
ಮಂತ್ರಿಸಿದ ಹವ್ಯವು ಹೇಗೆ ವ್ಯರ್ಥವಾಗುತ್ತದೆ ನೋಡೋಣ! (ವಚಭಾ. ೪೯)... 
ಹವ್ಯಕವ್ಯ ಎ ದೇವತೆಗಳಿಗೆ ಹೋಮದಲ್ಲಿ ಅರ್ಪಿಸುವ ಹವಿಸ್ಸು ಮತ್ತು 
ಪಿತೃಗಳಿಗೆ ಶ್ರಾದ್ಧಾದಿಗಳಲ್ಲಿ ಕೊಡುವ ಆಹುತಿ: ಚಾರುವೈದಿಕಹವ್ಮಕವ್ಮವಿಹಾರ 
ವೃತ್ತಿಗಳಳಿದವು (ಕುವ್ಕಾಕ. ೬-೨೨); ಹವ್ಯಕವ್ಯಂಗಳಿಗೆ ಅನ್ನವೆ ಐ ವಾದುದಜೌಂದಲ 


ಹವ್ಯಕ 


ನವರತ ಸಲೆ ಹೊಗಳುತಿಹರನ್ನವನು ಮುನಿಗಳು ಸುರರು (ತಿಮ್ಮಆ. ೬-೧೬); 
ಆಸ್ತಿಕರಾದ ಹಿಂದಿನ ಕಾಲದ ಆಫೀಸರುಗಳು . . . ಹವ್ಮಕವ್ಮಗಳಿಗೆ ಉಪಯುಕ್ತವಾದ 
ಬ್ರಾಹ್ಮಣರನ್ನು ಹತ್ತಿರ ಇಟ್ಟುಕೊಳ್ಳುತ್ತಿದ್ದರು (ಶ್ರೀಕಥೆ. ೧೬೩). ಸಂ.) 

ಹವ್ಯಕ 'ಹವಿಕ' ನೋ. | 
ಹವ್ಯವಾಹ (ನಾ). ದೇವತೆಗಳಿಗೆ ಹವಿಸ್ಸನ್ನು ಒಯ್ದು ಮುಟ್ಟಿಸುವವನು; | 5 
ಅಗ್ನಿ: ನೀನೆ ಅನಂತಂ, ನೀನೆ ಹವ್ಶವಾಹಂ . . . ನಿನ್ನಂ ಮಣಿವುಗುವೆಂ (ಅದ್ಭುತ. 
೬-೨೩). [Xo 

ಹವ್ಯವಾಹನ (ನಾ). ಎ ಹವ್ಮವಾಹ: ಅರ್ಜುನನು . . . ತಾನು ಗಡ ಸೈಂಧವನ | 
ತಲೆಯನು ಭಾನುವಡಗದ ಮುನ್ನ ಕೊಂಬೆನು ಹೀನನಾದರೆ ಹೊಗುವೆನೆಂದನು | 
ಹವ್ಮವಾಹನನ (ಕುವ್ಮಾದ್ರೋ. ೮-೫೮): ಭಾನುಕೋಟಿತೇಜದವನ ಭವಕಾನನರಾಶಿಗೆ 10 
ಹವ್ಮವಾಹನನ (ಪುರಂದ. ೧-೮೩-೪). (ಸಂ.1 

ಹವ್ಯವಾಹನಸಖ (ನಾ). ಅಗ್ನಿಯ ಮಿತ್ರ; ವಾಯು: ಹವ್ಮವಾಹನಸಖಂ 
ತೊಲಗಿಸುವ ಬಹಳ ಮೇಘವ್ಕೂಹಸಂಘಾತದೊಡ್ಡವಣೆ ಮುಬ್‌ವುದೆ ಕೃತವ್ಮಜನ 
ವಾತವಿಂದೆಲೆ ಮರುಳೆ ಹೋಗು (ಜೈಮಿಭಾ. ೧೩-೯). [ಸಂ.] 

ಹವ್ಯಾಮೋದ (ನಾ). ಹೋಮದಲ್ಲಿ ಅರ್ಪಿಸಿದ ಹವಿಸ್ಸಿನ ಸುವಾಸನೆ: 
ಸಮಿಧೆಗಳನಾಂತು ಪೊಣ್ಮುವ ಹವ್ಕಾಮೋದದಿನಘಪರಿಹಾರಕಮಾದೀ ವೈತಾನವಣ್ನ | 
ಸಲಹುಗೆ ನಿನ್ನಂ (ಶಾಕುಂತ. ೫೨-೮೬). [ಸಂ.1 

ಹವ್ಯಾಶನ (ನಾ). - ಹವಿರ್ಭುಜ: "“ಕೃಶಾನುವಗ್ನಿ ದಹನಂ ಹವ್ಯಾಶನಂ ವಣ್ನ'' 


15 


೮೮೫೪ 


ಹಸಗಾಲ 


ಸಿಪಾಯಿಗಳ ದಳ: ನಾಗಂಗಳೋಳ್‌ ಧ್ವಜವ ಪಿಡಿದು ಕುಳಿತಿರುವ ರನ್ನ 
ಹಷಾಮುಬಾರಿನವರಾ . . . ಕಂಡಮಾತ್ರದೊಳರಿಗಳೆದೆ ಬಿರಿಯದಿರ್ಪದೇನೇ 
(ಅರ್ಚಾಎ. ೨೪-೪೮). "ಅಹಷಾಮ್‌' ಹೋ. 
[ಹಷಾಮ್ಮು (8 €- ಮರಾ. ಹಶಾಮ್‌ ಇ ಸಿಪಾಯಿ) 3- ಬಾರ್ಕು (ಆ ಬಾರ್ಕ್‌)) 

ಹಷೀಷ್‌ (ನಾ). (ಹೊಗೆಸೇದಲು ಅಥವಾ ಅಗಿಯಲು ಒಣಗಿಸಿದ) ಭಂಗಿಯ 
ಗಿಡದ ತುದಿಯೆಲೆ; ಒಂದು ಬಗೆಯ ಮಾದಕದ್ರವ್ಕ : ಈ ಧೂರ್ತ ಮೂರುದಿನಗಳ 
ವರೆಗೆ ಅಂತಃಪುರವನ್ನು ಬಿಟ್ಟು ಹೋಗಿ ಹಷೀಷ್‌ ಸೇದುವ ದುರ್ಮ್ವ್ಯಸನದಲ್ಲಿ 
ಮೈಮರೆತಿದ್ದಾನೆ ! (ನಗೆಹೊ. ೨೩೩). [4 ಆರ. ಪಾರ. ಹಷೀಷ್‌) 

ಹಸ್ಮ "ಪಸ್ಕ' ನೋ. 

ಹಸ್ಮ "ಪಸ್ಮ' ನೋ. 

ಹಸ್ಮ (ನಾ). ಹಗ್ಗ; ಪಾಶ: ಕೊಯ್ದು ಖಂಡವ ಚುಚ್ಚಿ ಬಾಯೊಳಗಿಡಿವುತಲಿ ಹಸ 
ಬಿಟ್ಟು ನಾಯಿಗಳ ಕಚ್ಚಿ ಹರಿಸುತ ಕದುಕಿರಿದು . . . ಅಚ್ಚೆ ಪಾಪಿಯನಿಂತು ಕೊಂಡೊಯ್ದರು 
ಕಣಾ (ಪ್ರಹ್ಲಾಚ. ೯-೪೦). "ಪಾಸ,' ಪರಾ. («ಎ ಸಂ. ಪಾಶ] 

ಹಸಂಗೆಡು "ಪಸಗೆಡು' ನೋ. 

ಹಸಂಗೆಯ್‌, ಹಸಗೆಯ್‌, ಹಸನಗೈ (ಕ್ರಿ). ೧. ಸರಿಪಡಿಸು: ಕಲ್ಲಬಲೆಗಳಂ 
ಸರಗೊಳಿಸುತುಂ ಹಾಸಮಂ ಹಸಂ।ಪಾಕಾಂ. ಹಾಸು)ಗೆಯ್ತುತುಂ . . . ತಂತಮ್ಮ 
ಪರಿವಿಡಿಯ ಜಾತಿವಿದ್ಯಂಗಳಿಂದೆಸೆವ ಲುಬ್ಭಾಶ್ರಯದೆ ವನಮೆಸೆದುದು (ಚಿಬಪು. ೫೩-೨೧). 
ಹಸಗೆಯ್‌: ೨. ಹಸನುಗೊಳಿಸು; ಶುದ್ಧಮಾಡು: ಲೋಹದಿಂದ ಕೀಳಂ ಹಡೆದ 


ಹವ್ವಳಿಸು "ಪವ್ಯಳಿಸ್ಮು' ನೋ. 
ಹಷಾಮುಬಾರು (ನಾ). ಆಯುಧಪಾಣಿಗಳಾದ ಸೈನಿಕರ ಪಡೆ; ಸಶಸ್ತ್ರ 


ರಾದಿಗೌಂಡನಂ ಪೋಲ್ವನ್ನರ್‌ (ಎಕ. ೪, ಬೇಲೂರು. ೧೬೭-೪೯; 1183). 
[ಹಸ್ತ (< ಪಸ) + ಕಾಲ) 


| 
| 
(ಪ್ತಾಂ ೭-೩೯). |ಸಂ.] | ಚಿನ್ನಮಂ ಪುಟಮುಖದಿ ಹಸಗೆಯ್ಯ ತೆಅದಿ ನಾನಿನ್ನೊಮ್ಮೆ ಕರೆದವನ ದುರ್ಮಾರ್ಗಮಂ 
ಹವ್ಯಾಸ (ನಾ). ೧. ಹೆಬ್ಬಯಕೆ; ಉತ್ಕಟವಾದ ಅಪೇಕ್ಷೆ : ಏನೇತಕೆ ಎಂಬುದೆ 20 | ಬಿಡಿಸಿ ನಿನಗೆ ತಕ್ಕಂತೆ ಮಾಳ್ಪೆಂ (ಸಮ್ಮಕ್‌. ೬-೩೪); ಭೂವಳಯದಲ್ಲಿರ್ಪ ನರರ ಪುಣ್ಯದ 
ಹವ್ಮಾಸ; ಇದನುಳಿದಾಗದು ಪದವಿನ್ಮಾಸ (ಅಹಲ್ಮೆ. »); ತಮ್ಮದೇ ಆದ ದನ-ಧನ | ಬೆಳಸನೋವಿ ಹಸಗೆಯ್ಕಲೆಂದಬುಜಜಂ ರತ್ನದಿಂ ಕೇವಣಿಸಿ ನಟ್ಟ ಚಿನ್ನದ ಮೇಟಿಯಂತೆಸೆದು 
ಗಳನ್ನು ಮುಂದೆ ತಮ್ಮವರೇ ಆದ ಜನಕ್ಕೆ ಬಿಟ್ಟುಹೋಗಬೇಕೆಂಬ ಹವ್ಕಾಸ ಹುಟ್ಟಿತು | ತೋರ್ಪುದಾ ಮೇರುಶೈಲಂ (ಸಿದ್ದೇ. ೧-೨೯). ೩. ಅಂದಗೊಳಿಸು; ಸೊಗಸುಗೊಳಿಸು : 
(ಮುವಾದ. ೭೨). ೨. ಚಟ; ಗೀಳು: ಈ ನಾಟಕದ ಹವ್ಕಾಸ ಬಿಟ್ಟು ಹಾರೋಪ್ಲೇನ್‌ ತೊಳಗುವ ಕಪ್ಪುರದ ಹಳುಕಿಂ ಹಸೆ8ಸ3ಗೆಯ್ದಿಕ್ಕಿದ ಹಾಹೆಯೊ (ಜಯಕಾ. ೧೩-೫೧); 
ಕಂಪನಿಗೆ ಸೇರ್ಕೊಳ್ಳೊ ನರಸಿಂಹ (ಮುಮನೆ. ೩೩); ಸ್ತ್ರೀವ್ಯಾಮೋಹವು ಅಂತಹುದು. ಅಲ್ಲಿರ್ದಾ ದುರಗಲಿಗಳು ಮಾರ್ಮಸಗಿ ಅಸಿಗೊಳಲವರನೆಲ್ಲರವಿದ್ಮೆಯಿಂದ ತಂಬಿಸಿ 
ನೀನು ಈ ಹವ್ಮಾಸದಲ್ಲಿ ನಿನ್ನ ರಾಜ್ಯವನ್ನು ಕಳೆದುಕೊಳ್ಳುವಿ (ಶ್ರೀರಾಯ. ೨೯೯). |25| ಲೆಪ್ಪದಿಂ ಹಸಗೆಯ್ದ ರಸಚಿತ್ರದಂತೆ ಕೀಲಿಸಿ ಬಹುಗಟ್ಟನುಬ್ಬಸಮಾಗುವಂದದಿ ಕಟ್ಟಿ 
೩. ಉತ್ಸಾಹ; ಆಸಕ್ತಿ: ತೋಟಗಾರಿಕೆಯಲ್ಲಿ ಮೊದಲಿನಿಂದಲೂ ಅವರಿಗೆ ಹವ್ಕಾಸ (ನೇಮಿಸಂ. ೨೪-೧೧೪). ಹಸನಗ್ಯೈ: ೨. ಬಿತ್ತುವ, ಅಗಿಯುವ, ಹಸನಗೈಯುವ, ಕೊರೆಯುವ, 
(ಪ್ರೇಮುಶ್ರ. ೨೪೨): ನನಗೆ ತುಂಬಾ ಜನಸೇವೆ ಮಾಡುವ ಹವ್ಮಾಸ (ಗಾಳಿಗು. ೧೩). ರಾಶಿ ಮಾಡುವ ಸಲಕರಣೆಗಳೇ ಬೇರೆ (ಕನ್ನಜಾ. ೧೩೦). 
೪. ರೂಢಿ; ಅಭ್ಯಾಸ: ಪತ್ರಗಳಿಗಂತೂ ಉತ್ತರ ಕೊಡುವ ಹವ್ಕಾಸ ಇಲ್ಲವೇ ಇಲ್ಲ [ಹಸ್ಮ (ಆ ಪಸ್ಮ) 4 ಕೆಯ್‌,) 
(ರೂಪಸಂ. ೫೧).  [4- ಮರಾ. ಹವ್ಕಾಸ; ಅರ. ಹಿಂ. ಹವಸ್‌] ಹಸಂತಿ (ನಾ). ಅಗ್ಗಿಷ್ಟಿಕೆ; ಕುಮಟಿ: ""ಬೆಸಳಿಗೆ ಹಸಂತಿಗೆ ಹಸಂತಿಯೆಂದೆನಿಸಿಕ್ಕು'' 
ಹವ್ಯಾಸಿ (ಗು). ೧. ಯಾವುದಾದರೊಂದು ಕಲೆಯನ್ನು ವೃತ್ತಿಯಾಗಿ |30| (ಮಂಗರಾ. ೬೨-೨೩). [ಸಂ. ಹಸಂತೀ। 
ಹೊಂದದೆ, ಕೇವಲ ಅಭಿರುಚಿಯ ಮೂಲಕ ತೊಡಗಿ, ಸಾಕಷ್ಟು | |ಹಸಂತಿಕ್ಕೆ (ನಾ). ಎ ಹಸಂತಿ: "“ಹಸಂತಿಕೆ ಮತ್ತಂಗಾರ ಶಕಟಿ(ಕೆ)ಯದು ಹಸಂತಿಯು 
ಅನುಭವವಿಲ್ಲದಿದ್ದರೂ ಪ್ರಯೋಗ ನಡೆಸುವ: ನಾಟಕ ಈಗೊಂದು ವೃತ್ತಿಯಾಗಿ ಮೆನಿಕುಂ'' (ವಸ್ತುಕೋ. ೫೦-೨೮). (ಸಂ. ಹಸಂತಿಕಾ] 
ಉಳಿದಿಲ್ಲವಾದರೂ, ಹವ್ಯಾಸಿ ನಟರು ಹಾಗು ನಾಟಕಸಂಸ್ಥೆಗಳ ಮೂಲಕ ಜೀವಂತವಾಗಿದೆ | |ಹಸಂತಿಕ್ಕೆ (ನಾ). ಮೇಲುಹೊದಿಕೆ; ಶಲ್ಕ; ವಲ್ಲಿ (7): ತಲೆಗಳಿಗೆ ಶಾಲುಗಳ 
(ರೂಢಿ). (ನಾ). ೨. ""ಕಲಾಪ್ರೇಮಿ, ವಿನೋದಿ, ಹವ್ಯಾಸಿ, ಪ್ರವೇಶಿ, ಸುತ್ತಿಕೊಂಡತಿಧವಳಲಲಿತಚೇಲದೃಯವನುಟ್ಕೊದ್ದು ಮತ್ತೆ ಕೋಮಲ ಹಸಂತಿಕೆಗಳನು 
ಯಾವುದನ್ನೂ ಚೆನ್ನಾಗಿ ಅಭ್ಯಾಸ ಮಾಡದೆ, ಎಲ್ಲದಕ್ಕೂ ಕೈಹಾಕುವ(ವನು); |೫| ಪೊದಿಯುತ್ತ . ಎಪ್ಪತ್ತುನಾಲ್ಕು ಪೀಠಸ್ತರೈದಿದರು ಬಲುಸಂಭ್ರಮದಲಿ 
ಅನನುಭವಿ'' (೧11೩೫೮. ಇಂಕನಿ). (ed. ೨೭-೧೪). [7] 
ಹವ್ಯಾಸಿ ಕಲಾವಿದ = ವೃತ್ತಿಯಾಗಿ ಅಲ್ಲದೆ ಕೇವಲ ಮನೋಲ್ಲಾಸಕ್ಕಾಗಿ | |ಹಸಂತಿಗೆ (ನಾ). ಎ ಹಸಂತಿ: ""ಬೆಸಳಿಗೆ ಹಸಂತಿಗೆ ಹಸಂತಿಯೆಂದೆನಿಸಿಕ್ಕು'' 
ನಾಟಕ, ಸಂಗೀತ ಮುಂತಾದ ಯಾವುದಾದರೂ ಲಲಿತಕಲೆಯಲ್ಲಿ (ಮಂಗರಾ. ೬೨-೨೩). [ಆ ಸಂ. ಹಸಂತಿಕಾ] 
ತೊಡಗಿರುವ ವ್ಯಕ್ತಿ: ಹವ್ಕಾಸಿ ಕಲಾವಿದರ ಸಂಘದ ಉದ್ಭಾಟನೆ ಇಂದು ನೆರವೇರಿತು | |ಹಸಕು "ಹಸುಕು' ನೋ. 
(ರೂಢಿ). ಹವ್ಮಾಸಿ ರಂಗಭೂಮಿ ಎ ಹವ್ಮಾಸಿ ಕಲಾವಿದರು ಪ್ರಯೋಗ ನಡೆಸುವ | ಅ | ಹಸಗಾರ (ನಾ). ಸೊಗಸುಗಾರ; ರಸಿಕ: ಹಸಗಾರಾ ತಿಮ್ಮಯ್ಯ ಯಾತ್ರಲ್ಲಿ ಉಂಡಾರು 
ರಂಗಭೂಮಿ: ಹವ್ಕಾಸಿ ರಂಗಭೂಮಿಯಲ್ಲಿ ತರಬೇತಿ ಹೊಂದಿದ ಅನೇಕ ಕಲಾವಿದರು ಕಾಡಲ್ಲಿ ಬೆಳೆಯೋ ಬವನಾಸೀ (ಹುಟ್ಟಿಹ. ೧೧೩). 
ಇಂದು ಪ್ರಖ್ಯಾತರಾಗಿದ್ದಾರೆ (ರೂಢಿ). (ಹಸ್ಮ (ಆ ಪಸ್ಮ) 4 - ಕಾರ, (ಆ - ಕಾಅ)] 
[ಹವ್ಮಾಸ 4 - ಇ,./ ಮರಾ. ಹವ್ಮಾಶೀ, ಹವ್ಮಾಸೀ। ಹಸಗಾಲ (ನಾ). ಬರಗಾಲ; ಕ್ಷಾಮದ ಕಾಲ: ಹಸುಗೂಸುಗಳಿಗೆ ಹಾಲಂ 
ಹವ್ವನೆ "ಪವ್ವನೆ' ನೋ. ಹಸಿದರ್ಗ್ಗನ್ನವನವಾ ೩೫x ರೆ ನಿಚ್ಚಂ ಹಸಗಾಲದೊಳಂ ಸಲಿಸುವ ಬೆಸನದಿನಾ 
4s 


ಹಸಗೆಡಿಸು ೮೮೫೫ ಹಸಲು 


ಹಸಗೆಡಿಸು "ಪಸಗೆಡಿಸು' ನೋ: ` ಕ್ಷೇಮಂಕರಾಧೀಶನಂ (ಶಾಂತಿಪು. ೭-೧೨೧): ಎಲ್ಲವನ್ನೂ ನುಂಗಿಕೊಂಡು . . . ಹೊರಗೆ 
ಹಸಗೆಡು "ಪಸಗೆಡು' ನೋ. ಹಸನ್ಮುಖಿಯಾಗಿಯೇ ತೋರುತ್ತಿದ್ದಳು (ಹೊಸಕಿ. ೨೨). (ಸೆಂ. ಹಸನ್ಮುಖೀ। 
ಹಸಗೆಯ್‌ "ಹಸಂಗೆಯ್‌' ನೋ. | |ಹಸನ್ಮುಖ್ಯ (ನಾ). ನಗುಮೊಗದವನು; ಪ್ರಸನ್ನತೆಯನ್ನು ಸೂಸುವ 
ಹಸಗೊಳಿಸು "ಪಸಗೊಳಿಸು' ನೋ. | ಮುಖವುಳ್ಳವನು: ತನ್ನಷ್ಟು ಸುಖಿ ಯಾರೂ ಇಲ್ಲ ಎನ್ನುವಂಥ ಹುಮ್ಮಸ್ಸಿನಿಂದ ರಾಯರು 
ಹಸಗೊಳ್ಳು "ಪಸಂಗೊಳ್‌' ನೋ. 5 | ಹಸನ್ಮುಖಿಗಳಾಗುತ್ತಿದ್ದರು (ವಾತ್ವಲ್ಕ. ೨೯); ಐತಾಳರು ಮಗುವಿನ ಮುಖವನ್ನು ಕಂಡು 
ಹಸತಿಗೆ (ನಾ). (7): ನಡುಗಂತಿಯಾದ ಹಸತೆಗೆಯ ಹ(ಪಾಣ. ಹಸರಿಗೆಯ ಹ, ಹಸನ್ಮು ಖಿಗಳಾದರು (ಮರವು. ೧೨೦). (ಸಂ. ಹಸನ್ಮುಖಿನ್‌) 

`ಹೊಸತಿಕೆಯ ಪ।ಸುವಿನ' ಮೊಸರು ಕಡೆದ ಹೊಸಬೆಣ್ಣೆಯಂ ಸೋದಿಸಿಯೊಲೆಯೊಳೆತ್ತಿ | (ಹಸರ "ಪಸರ' ನೋ. 

. . ಸಲೆ ಕಾಸಿ ಬಳಿಕಿಳುಹಿಕೊಂಡೊಡನೆ ಗುಳವಿಟ್ಟು ಮತ್ತೊಂದು ಹಾಡಕ್ಕೆಜೌದು | | ಹಸರಗಣ್ಣಿ (ನಾ). ಒಂದು ಬಗೆಯ ಮರ: ಮರಗಳು . . . ಕಮರಕ, ಮುರಕಲಿ, 

ತುಪ್ಪಮಂ ಹಸಮಾಳ್ಬುದು (ಸೂಪಶಾ. ೨-೧೭). 1%) | | ಹಸರಗಣ್ಣಿ, ತುಪರ (ನಮ್ಮನು. ೨೩೬). "ಹಸುರ್ಗನ್ನೆ' ಪರಾ. 11] 

ಹಸದ "ಪಸಾದ' ನೋ. 10 | ಹಸರಣೆ "ಪಸರಣ' ನೋ. 


ಹಸದನ "ಪಸದನ' ನೋ. ಹಸರದುಳುಗಲು (ನಾ). ದೊಡ್ಡರಾಶಿ: ಬಸೆನೆಣನ ಹರಹಿದ ಹಸಿಯ ತೊಗಲಿನ 


ಹಸನ; ' "ಪಸ್ಕ' ನೋ. ತಳಿತ ಖಂಡದ ಹಸರದುಜುಗಲ ಕಾಳಿಜದ ಜಂಗಡೆಯ ಗಳಗೆಗಳ . . . ಕೋದ 
ಹಸನ್ಮ (ನಾ). ನಗುವಿಕೆ; ನಗೆ: ಮಾಚಯ್ಕಂ ಹರುಷಮಂ ತಾಳ್ದು . .. ಆನನದೊಳು ಮಾನಂಗಡಿಯಲ್ಕೆತಂದ (ಕುವ್ಮಾಅ. ೧೫-೮). 

ಹಸನವೆಸೆಯೆ (ಬಸಪು. ೩೭-೨೪); ಅಲರ ಬಿಜ್ಜಣಿಗೆಯಿಂ ಬೀಸೆ 'ಬೀಸರಂಬೋದಂತೆ | [ಹಸರ (ಆ ಪಸರ) % ತುಜುಗಲ್‌ (ಆ ತುಜುಂಗಲ್‌)) 

ಹಸನಂ ಹಸಂಗೆಡೆ (ರಾಜಶೇ. ೭:೯೨ ವ). [ಸಂ.1 15 |ಹಸರವಿಕ್ಕು (ಕ್ರಿ). ವರ್ಣಿಸು; ವಿವರಿಸು: ರಸಿಕದಂಪತಿಗಳು ಕೂಡಿದರೆನೆ ಸಾಕು 
ಹಸನಂಗೆಯ್‌ (ಕ್ರಿ). ನಗು; ನಗೆಬೀರು: ಅರಿಭೂಮಿಪರೆರ್ದೆಗಳನಾ ಚರಣದಿ . ೬ ಆಂತುಟಿಂತುಟಾಡಿದರೆಂದು ಹಸರವಿಕ್ಕುವುದಾವ ಜಾಣ್ಮೆ (ಭರಚ. ೧೦-೧೦೨). 

ನೊದೆವಂತೆ ಕಾಲನಲ್ಲಾಡಿಸುವಂ ಪರಭೂಪಾಲರ ಬಾಳಂ ಪರಿಹಾಸ್ಕಂ ಮಾಡುವಂತೆ (ಹಸರ (« ಪಸರ) 4 ಇಕ್ಕು] 

`ಹಸನಂಗೆಯ್ವಂ (ಹಮ್ಮಾರ. ೨-೨೬). ' (ಹಸನ್ಮ 4 ಕೆಯ್‌ | ಹಸರವಿಡಿ (ಕ್ರಿ). (ಬೆಳೆದು) ಹೆಚ್ಚಾಗು; ಅಧಿಕವಾಗು : ಹರಭಕ್ತಿ ಹಸರವಿಡಿದಿರದೆ 
ಹನನಗೈ 'ಹಸಂಗೆಯ್‌' ನೋ. ಹರಿದಾಡಿ ಮೆಲ್ಪೊರೆದ ನುಡಿವದಿರಿನಿಂ ಕೈಮುಗಿವುತಂ ಕರಗಿ ಕಾಸಿದ ತುಪ್ಪದೊರೆವುಗ್ಗಡಂ 


ಹೆಸನಿಗ (ನಾ). ಅಂದಗಾರ; ಸೊಗಸುಗಾರ: ತೊದಳ್ನುಡಿಯ ತವಕಿಗಂ ನಲಿವ |20| ತೂಕ ಸರಿಯೆಂದು ಹುಸಿವ ಪರಿಯಂ ನೆನೆವುದು (ಸಾನಂಚೆ. ೫-೨೬). 
ಮಾಗಾಯ ನವನರ್ತನದ: ಹಸನಿ[ಪಾಕಾಂ. ಲಿ]ಗಂ ಬಳೆದೋಳ 'ಭಾಗ್ಮನಿಧಿ (ಬಸರ. | [ಹಸರ (ಆ ಪಸರ) -- ವಿಡಿ]... 
೧-೩೫೦; ಕುಪ್ಪಸದ ಬೀರಣೆಯ ಬಿನ್ನಣದ ಹಸನಿ(ಪಾಠಾಂ. ರಿ, ಲಿ]ಗಂ' ಟೊಪ್ಪಗೆಯ | |ಹೆಸರಾಣಿಬಳ್ಳಿ, ಹಸುರಾಣಿಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ: (8. 
“ಹೊಟವೇಷದಿಹಪರದ ಲೆಕ್ಕಿಗಂ (ಬಸರ. ೫-೫೯). [ಹಸನು (£ ಪಸ್ಮೆ) ೪ - ಇಗ) ಹಸುರಾಣಿಬಳ್ಳಿ: ನರಂಬಬಳ್ಳಿ. ಹಸುರಾಣಿಬಳ್ಳಿ, ಭೂಚಕ್ರಬಳ್ಳಿ (ಮೈಣಿಗಿ. ೨೪-೪೪೪). 


ಹಸನಿಸು (ಕ್ರಿ). (ಕಾಳುಗಳಲ್ಲಿಯ ಕಸಕಡ್ಡಿಗಳನ್ನು ತೆಗೆದು) ಶುದ್ಧಗೊಳಿಸು; (1 *- ಬಳ್ಳಿ! 

ಹಸನುಗೊಳಿಸು: ಅಕ್ಕಿ ಬೇಳೆ. ಹಸನಿಸುವಾಗ . . . ಕಾರಣ ಕೇಳಿದವರಿಗೆ ಹರಳು |25| ಹಸರಿಕೆ "ಪಸರಿಕೆ' ನೋ. 

ಬಿತ್ತೆಂದು ನೆವ ಹೇಳುವಳು (ಕಪಪು' ೭-೨೩). [ಹಸನು (« ಪಸ್ಕ) * - ಇಸ್ಕು] | |ಹಸರಿಗ "ಪಸರಿಗ' ನೋ. 
ಹಸನೀಲಿ (ನಾ). ಅಪ್ಪಟ ನೀಲಿಬಣ್ಣ; ಅಚ್ಚ ನೀಲವರ್ಣ: ಹಸನೀಲಿಯ ಕಣ್ಣು | |ಹಸರಿಸು "ಪಸರಿಸು' ನೋ. 

ನಸುಗೆಂಪಿನಲಿ ನಿಂತು ಅಸು ಬೆಳಗಿನಲ್ಲಿ ಕೂಡಿತ್ತು (ದ್ದವು ೩-೫). _ ಹಸರು "ಪಸರ್‌' ನೋ. 

(ಹಸ್ಮ (ಆ ಪಸ್ಮ) 4 ನೀಲಿ] ಹಸರ್ಮು "ಪಸುರ್ಕ್‌' ನೋ. 

ಹಸನು "ಪಸ್ಕ' ನೋ. 30 | ಹಸರುಕಟ್ಟಿಗೆ (ನಾ). ಒಂದು ಬಗೆಯ ದಂಡ: ಗಗ್ಗರಿಕಟ್ಟಿಗೆ ೩೦, ಬೆಳ್ಳಿಕಟ್ಟಿಗೆ ೫೦, 
ಹಸನುಗೊಳಿಸು "ಪಸಗೊಳಿಸು' ನೋ. ಹಸರುಕಟ್ಟಿಗೆ ೫೦ (ಗುರುದ. ೧೦). 1? * ಕಟ್ಟಿಗೆ, 


ಹಸನುಪ್ರತಿ (ನಾ). ಬರವಣಿಗೆಗಳ ಓರೆಕೋರೆಗಳನ್ನು ತಿದ್ದಿದ ಪ್ರತಿ; ಪಕ್ಕಾಪ್ರತಿ: | '| ಹಸರುಕಾಯಿ "ಪಸುರ್ಗಾಯ್‌' ನೋ. 
ಅಂದಿನ ಟಪಾಲಿಗೆ ಹೋಗಬೇಕಾದ ಕಾಗದಪತ್ರಗಳ ಹಸನುಪ್ರತಿಗಳನ್ನು ಸರಿನೋಡಿ ಹಸರುಗುಬ್ಬಿ "ಹಸುರುಗುಬ್ಬಿ' ನೋ. 
ರುಜು ಹಾಕಿ . . ಸಂಚಾರ ಹೊರಡುವುದು ಅವರ ಬೆಂಗಳೂರಿನ ' ದಿನಚರಿಯಂತೆ ಜಟ್‌ (ನಾ). ಒಂದು ಬಗೆಯ ಬಳ್ಳಿ: ""ಕೊಟ್ಟಿಗೆಣಸುಬಳ್ಳಿ, 


(ನಂಟರು. ೮೭). [ಹಸನು (ಆ ಪಸ್ಮ) + ಪ್ರತಿ] 35, ಹಸರುನೀರುಪಾತ್ರೆ'' (ಮೈಔಗಿ ೫೮-೧೧೭೪). (9) 
ಹಸನುಹನಿ (ನಾ). ಸ್ವಚ್ಛವಾದ ನೀರಿನ ಬಿಂದು: ಬಿಸಿಲುಕಾಲದ ಬೇಗೆ.ತಾಳದ | ;ಹಸರುನೂಲಿಗ "ಹಸುರುನೂಲಿಗೆ' ನೋ. 
ಕುಸುಮಗಳು ಬಾಯಾರಲು ಹಸನುಹನಿಗಳ ಕಡಲು ಹೊಳೆಗಳ ದೆಸೆಯೊಳೀಂಟುತ | |ಹಸರುವಾಣಿ "ಹಸುರುವಾಣಿ' ನೋ. 
ಸುರಿವೆನು (ಕಎಪು. ೨೯-೨). [ಹಸನು (ಆ ಪಸ್ಮ) 4 ಹನ್ನಿ (ಆ ಪನ್ಮಿ)] ಹಸರುವಾಣಿಚಪ್ಪರ “ಹಸುರುವಾಣಿಚಪ್ಪರ' ನೋ. 
ಹಸನ್ಮುಖ (ನಾ). ೧. ನಗುಮುಖ; ನಗೆಮೊಗ: ಒಂದೆರಡು ಬಾರಿ ಆ) |ಹಸರ್ವಾಣಿ "ಹಸುರುವಾಣಿ' ನೋ. 


ವಿಷಯವಾಗಿ ನಾವು ಪ್ರಶ್ನಿಸಿದಾಗ ಅಲ್ಲಿದ್ದ ಅಧಿಕಾರಿಣಿಯೊಬ್ಬಳು . : . ಹಸನ್ಮುಖ |4| ಹಸಲು (ನಾ). ೧. ಒಂದು ಬಗೆಯ ಭೂಮಿ,- ಜಮಾನು: ಮಾನ್ಯಮಾಗೆ ಖಣ್ಣಿಕಕ್ಕೆ 


ದಿಂದ ಉತ್ತರ ಕೊಟ್ಟಿದ್ದಳು (ನಂಟರು. ೯೭): ೨. ನಗುಮೊಗದವನು; ಪ್ರಸನ್ನವಾದ | .| ಬಿಟ್ಟ ಕರ್ಮಣ್ಮಗೇರಿಯ ಎರೆಯ ಹಸಲು ಹನ್ನೆರಡೆಂಬುದು ಮತ್ತರು ೩ ಕಮ್ಮಂ ೩೦೦ 
ಮುಖವುಳ್ಳವನು: ಬಾವಾಜಿ ಹಸನ್ಮುಖನಾಗಿ, ಕುಳಿತುಕೊಳ್ಳಿರೆಂದು ಸನ್ನೆಮಾಡಿದ (ಸೌಣಇ. 1-4, ೨೦೩-೨೫: 1122); ಆಗ್ನೇಯದಲು ಬೆದಲು ಹಸಲು (ಎಕ. ೪1 
(ಕುಂಕುಮ. ೨೫). [ಸಂ.) | ಕಡೂರು. ೧೦೪-೬೭: 1141). ೨. (2): ಯಿ ಧರ್ಮ್ಮಸ್ಹಳಂಗಳನು ಬದ್ದು ಇ ಪುರಾಣವನು 
ಹಸನ್ಮುಖ, (ನಾ). ನಗುಮೊಗದವಳು; ಪ್ರಸನ್ನಮುಖಮುದ್ರೆಯವಳು: ನಡಸಿ ತಂನ್ಮ ತನ್ನ ಸಂತತಿ ಸಂತತಿ ಉಳ್ಳಂನ್ನಬರ ಹಿರಿಯರಾಗಿ ಹುಟ್ಟಿದವರೆ 


ವಜ್ರಾಯುಧಂಗಂ ಹಸನ್ಮುಖಿ ಲಕ್ಷ್ಮೀಮತಿಗಂ ಪುರಾತನೆಭವಸ್ನೇಹಕ್ಕೆ `ಪುಣ್ಕಂ 45, ಆಚಂದ್ರಾರ್ಕೃಸ್ಥಾಎ ಎಗಿ ಸುಖದಿಂ ಬಾಳುವರು ಹುಟ್ಟಿದವನ ಹಸಲು ಸಲ್ಲ ಕೊಟ್ಟವನ 
ಮಹಾಸುಖಮಾಗುತ್ತಿರೆ ಬಂದು ಪುಟ್ಟಿ ಗುರುವುಂ ತಾನುಂ ಮನಂಗೊಂಡರ್‌ . . . ಅರ್ತ್ತ ಸಲ್ಲ (ಕಇ. 1. ೫೩-೩೨; 1433). [1] 


ಹಸಲುಗೂಳು ೮೮೫೬ ಹಸಿವೆ 


ಹಸಲುಗೂಳು (ನಾ). ಪಕ್ವಾನ್ನ; ಮೃಷ್ಟಾನ್ನ (?): ಪರಿಪಂತಿವಡಿದು ಕವಿಗಳ | | ಹಸಿಮಡಕೆ (ನಾ). ಇನ್ನೂ ಆವಗೆಗೆ ಹಾಕದಿರುವ ಮಡಕೆ; ಸುಡದಿರುವ 


ಗಮಕಿಗಳ ವಾದಿಗಳ . . . ಮನ್ನಣೆಯ ಮಾನಿಸರು ಮುಖ್ಯರೆನಲೆಡೆಗೊಂಡ ಮಡಕೆ: ಭಯಂಕರವ್ಮೂಹಗಳು ಹಸಿಮಡಕೆಯಂತೆ ಚೆಲ್ಲಾಪಿಲ್ಲಿಯಾಗುವುವು 
ಸಕಲಪರಿಜನವೆರಸಿ ಸವಿದು ಸಂಗಡ ಹಸಲು।ಪಾಠಾಂ. ಕಲಸು]ಗೂಳುಂಡನಿನಕುಲಲಲಾಮ (ಬಾಣಆ. ೧೪೨). [ಹಸ್ಕಿ (ಆ ಪಸ್ಕಿ) *- ಮಡಕೆ) '` 
(ಹಚಕಾ. ೩-೫೯). ಹಸಲ್ಲು *- ಕೂಳ್ಳು (ಆ ಕೂಯ್ಮ್‌)] | [ಹಸಿಮೆಣಸಿನಕಾಯಿ (ನಾ). (ಅಡುಗೆಯಲ್ಲಿ ಕಾರಕ್ಕಾಗಿ ಬಳಸುವ) 
ಹಸಲೆ 'ಪಸಲೆ' ನೋ. |6| ಹಸಿಯದಾದ ಮೆಣಸಿನಕಾಯಿ: ಊಟಕ್ಕೆ ಕೂತುಕೊಳ್ಳುವ ಮೊದಲು, ಮನೆಯ 
ಹಸವಳಿ (ಕ್ರಿ). ಅಂದಗೆಡು; ರೂಪುಗೆಡು: ಹುಳು ಮೃಯನು ಕೂರೆಯೆ ಚೆಂದವಿದು ಹಿತ್ತಲಿಗೆ ಹೋಗಿ ನಾಲ್ಕು ಹಸಿಮೆಣಸಿನಕಾಯನ್ನು ಸೊಂಟಕ್ಕೆ ಸಿಕ್ಕಿಸಿಕೊಂಡು ಬಂದಿದ್ದನು 
ಹೊರೆಯೆ ಹಸವಳಿದಿರೆ ಎಸಳು, ನಿನ್ನ ಜನ ಮಸು(ಬಾಸಗ. ೮-೧೩) i (ಮರಮ. ೧೦೮). (ಹೆಸ್ಮಿ (ಆ ಸಸ್ಮಿ) ಮೆಣಸಿನಕಾಯಿ) 
(ಹಸ್ಮ (< ಪಸ್ಮ) 4 ಅಳಿ, (ಆ ಅಟ್‌)! ಹಸಿಮ್ಮೆ (ನಾ). ಮದುವೆಯ ಸಂದರ್ಭದಲ್ಲಿ ವಧೂವರರ ಮೈಯ ಅರಿಸಿನ 
ಹಸಾಕಳಕಾಯಿ (ನಾ). ಒಂದು ಬಗೆಯ ಕಾಯಿ: ""ಕರ್ಕಟಿಕಾ - ಮಧೂ”, ಇನ್ನೂ ಮಾಸದಿರುವಾಗ ಅಥವಾ ಹೆಣ್ಣುಮಕ್ಕಳಿಗೆ ಹೆರಿಗೆ, ಯತು 
ಖರ್ಜೂರ, ಹಸಾಕಳಕಾಯಿ, ಬೆಳ್ಳಿ, ಬೈಗಿಯ ತಿರುಳು?'' (ಓಷಧಿ. ೨೫). 17) 30| ಮುಂತಾದುವುಗಳಾದ ಹೊಸದರಲ್ಲಿ ದೃಷ್ಟಿ ತಾಗುವ ಸಂಭವವಿರುವ ದೇಹ: 


ಹಸಾದ 'ಪಸಾದ' ನೋ. 
ಹಸಾಳೆ "ಹಸಿಯಳೆ' ನೋ. 


ಹಸಿಮೈಯೊಳಗ ಈಗ ಯಾತಕ್ಕ ಬರತಾನ ಬಾಬು ? (ಅಶೋಕ. ೨೧). 
| (ಹಸ್ಮಿ (ಆ ಪಸ್ಮಿ) *-ಮೈ (ಆ ಮೆಯ್ಮ್‌)) 


ಹಸ್ಮಿ "ಪಸಿ' ನೋ. ಹಸಿಯಕ್ಕಿ (ನಾ). ೧. ಬೇಯಿಸದೆ ಇರುವ ಅಕ್ಕಿ: ರುಚಿಯಿಲ್ಲದಿದ್ದರೆ ಹಸಿಯಕ್ಕಿ 
ಹಸ್ಸಿ ' ಪಸ್ಸಿ' ನೋ. . ತಿಂದಾನು (ರೂಡಿ). ೨. ನೆನೆದ ಅಕ್ಕಿ; ನೆನೆಯಕ್ಕಿ : ಗೌರಿಯ ನೈವೇದ್ಯಕ್ಕೆ ಹಸಿಯಕ್ಕಿ 
ಹಸಿಕಟ್ಟಿಗೆ (ನಾ). ಒಣಗದ ಸೌದೆ; ಹಸಿಸೌದೆ: ಆದರೆ ಅದೇ ಹಸಿಕಟ್ಟಿಗೆಯನ್ನು |15 | ತಂಬಿಟ್ಟು ಸಿದ್ಧವಾಗಿವೆ (ರೂಢಿ). (ಹಸ್ಥಿ (< ಪಸ್ಕಿ) 4 ಅಕ್ಕಿ! 
ನಂಬಿ ಅವರು ಬದುಕಬೇಕು (ಮರಮ. ೯). [ಹಸ್ಮಿ (ಆ ಪಸ್ಮಿ) * ಕಟ್ಟಗೆ] ಹಸಿಯಡಕೆ "ಪಸ್ಕಿ' ನೋ. 
ಹಸಿಕಲು (ನಾ). ಜೋಡಣೆ; ಸೇರಿಕೆ: ಮಸಿಯ ಮಣ್ಣನೆ ಪೂಸಿ ಕೊರಳಲಿ ಹಸಿಯ | | ಹಸಿಯಲ್ಲ (ನಾ). ಹಸಿಯ ಶುಂಠಿ: ""ಆರ್ದ್ರಕಮೆನಲ್‌ ಶೃಂಗವೇರಮೆನ 
ಸೊಪ್ಪನೆ ಕಟ್ಟೆ ಪೀಲಿಯ ಹಸಿಕಲನು ಬಿಗಿದುಟ್ಟು ಭುಜದೊಳು ಹೊಯ್ದು ಬಲುಗೇರ | ಹಸಿಯಲ್ಲವಕ್ಕು'' (ಮಂಗರಾ. ೪೧-೬). ([ಹಸ್ಮಿ (ಆ ಪಸ್ಮಿ) * ಅಲ್ಲ) 
. ಪಂಜ ಹಿಡಿದೀ ವಸುಧೆಯೊಳು ತಿಅೌದುಂಬುದೊಳ್ಳಿತೆ ಮಗನೆ ನಿನಗೆಂದ (ಪ್ರಹ್ಲಾಚ. ಹಸಿಯಳೆ, ಹಸಾಳೆ, ಹಸಿವಾಳೆ (ನಾ). ಒಂದೆಲಗನ ಸೊಪ್ಪು ನೆಲ್ಲಿಕಾಯಿ 
೧೧-೫).. (1 20| ಮುಂತಾದುವುಗಳಲ್ಲಿ ಒಂದನ್ನು; ಹಸಿಯಾಗಿಯೇ ತೆಂಗಿನ ತುರಿ, ಉಪ್ಪು, 


ಹಸಿಗೆ "ಪಸುಗೆ' ನೋ. 

ಹಸಿಗೆಕೊಳಗ (ನಾ). ಒಂದು ಅಳತೆಯ ಕೊಳಗ ,- ಅಳೆಯುವ ಕೊಳಗ: 
ತಾಳೂರ ಹಸಿಗೆಕೊಳಗದಲು ಬೀಜವರಿ ಗದ ಖಂಡುಗ ೧ ವೊಂದು ಖಂಡುಗ ಬೀಜವರಿಯ 
ಗದೆಯ ಸ್ಥಳವನು ಕೊ (ಟಿಇ) (ಸೌಇಇ. 1೪, ೨೫೦-೪; 1521). (ಹಸಿಗ್ಗೆ 4 ಕೊಳಗ) - ಮಾಡಿದೊಡೆ ಹಸಿಯಳೆಯಸನವೆಂದು ಹೆಸರಾಗಿ (ಸೂಪಶಾ. ೩-೨೯). ಹಸಾಳೆ: 

ಹಸಿಗೆಪಟ್ಟಿ (ನಾ). ಉತ್ಪನ್ನವನ್ನು ವಿಭಾಗಿಸಿದ ವಿವರಗಳನ್ನೊಳಗೊಂಡ ಲೆಕ್ಕದ |25 ಹಾ ಹೇಳಿದ್ರು, ಇಲಿಕಿವಿಸೊಪ್ಪಿನ ಹಸಾಳೆ ಮಾಡಿಕೊಂಡು ಕುಡಿಯಾಕೆ 


| ಮಸಾಲೆಗಳ ಜೊತೆ ರುಬ್ಬಿ ಮೊಸರು ಅಥವಾ ಮಜ್ಜಿಗೆ ಬೆರಸಿ ತಯಾರಿಸುವ 
ವಿವರ ,- ಹಂಚಿಕೆ ಪಟ್ಟಿ: (8. [ಹಸಿಗೆ (ಆ ಪಸುಗೆ) 4 ಪಟ್ಟಿ | (ಮಲವು. ೧೮೫). ಹಸಿವಾಳೆ: ಸಾಮಾನ್ಕವಾಗಿ ಮೊದಲನೆಯ ಅನ್ನಕ್ಕೆ ಹಸಿವಾಳೆಯನ್ನು 

| 

| 

| 


ಒಂದು ಬಗೆಯ ವೃಂಜನಪದಾರ್ಥ; ಹಸಿಮಜ್ಜಿಗೆ: ಅಳಿಯೊಳೂಲಕ್ಕಿ ಸೈಂಭವ 
ಬೆಲ್ಲವತ್ತ ಮಾಗುಳಿಯಲ್ಲ ಕರಿಬೇವು ಸವೆದ ಸಾಸುವೆ ಮಾವಿನೆಳೆಗಾಯಿ ಕೊತ್ತುಂಬರಿಯನಿಕ್ಕಿ 


ಹಸಿಗೆಮುತ್ಸದ್ದಿ (ನಾ). ಉತ್ಪನ್ನ ವಿಭಾಗದ ಲೆಕ್ಕವಿಡುವ ಕರಣಿಕ: (8. ಗ ಬಡಿಸುತ್ತಾರೆ (ರೂಢಿ). [ಹಸ್ಮಿ (ಆ ಪಸ್ಮಿ) *- ಅಳಿ] 
(ಹಸಿಗೆ (ಆ ಪಸುಗೆ) 4 ಮುತ್ಸದ್ದಿ] ಹಸಿಯಿಸು (ಕ್ರಿ). ಹಸಿದಿರುವಂತೆ ಮಾಡು; ಉಪವಾಸವಿರಿಸು:. ಮಾನಿನಿಯರ 
ಹಸಿಗೋಡೆ (ನಾ). ಇನ್ನೂ ಒಣಗದಿರುವ ಮಣ್ಣಿನ ಗೋಡೆ : ಹಸಿಗೋಡೆಯಲ್ಲಿ ಹಸಿಯಿಸಿ ತಾನು ಇನಿತು ಪ್ರಯಾಸವ ಮಾಡುವುದುಚಿತವೆ (ಛರಚ. ೧೯-೬೫). 
ಹರಳು ನಟ್ಟ ಹಾಗೆ (ಗಾದೆ). ಹಸ್ಸಿ (< ಪಸ್ಮಿ ) * ಗೋಡೆ! 30 (ಹಸಿ (ಆ ಪಸ್ಲಿ].* - ಇಸ್ಬು) 
ಹಸಿತ (ಗು). ೧. ನಕ್ಕ; ನಗೆಯಿಂದ ಕೂಡಿದ: ಹಸಿತಮುಖದಿಂದಾ ಕದಹುಗಳ | ಹಸಿರು. "ಪಸುರ್ಕ್‌' ನೋ. 
ದೆಸೆಯನು ದಿಟ್ಟಿಸಲು (ಬಸಪ ೨೮-೫೦). ೨. ಅರಳಿದ; ವಿಕಸಿತವಾದ. (ನಾ). | |ಹಸಿರುಗಟ್ಟು "ಪಸುರ್ಗಟ್ಟು' ನೋ. 
“೩. ಆರಳುವಿಕೆ; ವಿಕಾಸ: ""ವಿಕಾಸಮುಜ್ಜೃಂಭಿತಂ . . . ಹಸಿತಂ ವಿಕಸಿತಮುನ್ಮೀಲಿತಂ | |ಹಸಿರುಗನ್ನಿ "ಹಸುರ್ಗನ್ನೆ' ನೋ. 
ವಿನಿದ್ರಮೆನಿಕ್ಕುಂ'' (ವಸ್ತುಕೋ. ೩೧-೧೦). ೪. ನಗೆ; ಹಾಸ: ಹಸಿತಯಶಃ ಹಸಿರುಮುರಿ, "ಹಸುರುಮುರಿ' ನೋ. 
ಪ್ರಭೃತಿಯೊಳುಲ್ಲಸಿತಂ ಸಿತಭಾವಂ . . . ಕೋಪರಾಗಪ್ರಸರದೊಳಾರಕ್ತವರ್ಣಮಭಿ ಜ ಹಸಿರುಮುರ್ಮಿ (ನಾ). ಹಳದಿಬಣ್ಣದಿಂದ ಆವೃತವಾಗಿರುವುದು: ನನ್ನ 
ವರ್ಣಿಸುಗುಂ (ಕಾವ್ಮಾವ. ೮೬೧). [ಸಂ.] | | ಕಣ್ಣುಗಳನ್ನು ಅದೇತಕ್ಕೋ ಹೋಲಿಸುತ್ತಿದ್ದಿರಿ. ಅವೀಗ ಹಸಿರುಮುರಿಯಾಗಿವೆ 
ಹಸಿಬಿಸಿ "ಪಸ್ಕಿ' ಪರಾ. (ಸುವಸಂ. ೨೬). [ಹಸಿರು (ಆ ಪಸುರ್ಕ್‌) *- ಮುರ್ಮಿ (ಆ ಮುರಿವು)) 
ಹಸಿಬೆ "ಪಸುಂಬೆ' ನೋ. ಹಸಿರುವಾಣಿ "ಹಸುರುವಾಣಿ' ನೋ. 
ಹಸಿಬೆಚೀಲ (ನಾ). ಮಧ್ಯದಲ್ಲಿ ಬಾಯಿಯಿದ್ದು ಭುಜದ ಮೇಲೆ | |ಹಸಿರುವಾಣಿಚಪ್ಪರ "ಹಸುರುವಾಣಿಚಪ್ಪರ' ನೋ. 
ಹಾಕಿಕೊಂಡಾಗ ಎರಡೂ ಕಡೆ ಬರುವಂಥ ಉದ್ದದ ಚೀಲ: ಆ ವೃದ್ಧರು || ಹಸಿರುಹಣೆ (ನಾ). (ಕುಂಕುಮವಿಲ್ಲದ) ಹಚ್ಚೆಯ ಹಸುರು ಕಲೆ ಇರುವ 
ಹೆಗಲ ಮೇಲೆ ಹಸಿಬೆಚೀಲ ಹಾಕಿಕೊಂಡು ಬರುತ್ತಿದ್ದಾರೆ (ರೂಢಿ). ಹಣೆ; ವಿಧವೆಯ ಹಣೆ: ಎತ್ತರದ ಹಸಿರುಹಣೆ ಹಾಳ ಬಿತ್ತರಿಸುತಿದೆ (ಗಂಗಾತ. 
[ಹಸಿಬೆ ( ಪಸುಂಬೆ) 4 ಚೀಲ] ೬೧-೧೭). [ಹಸಿರು (ಆ ಪಸುರ್ಕ್‌) 4 ಹಣ್ಣೆ (< ಪಣೆ,) 
ಹಸಿಮಜ್ಜಿಗೆ (ನಾ). ಮಜ್ಜಿಗೆಯಿಂದ ತಯಾರುಮಾಡುವ (ಕುದಿಸದಿರುವ) | |ಹಸಿವಾಳೆ "ಹಸಿಯಳೆ' ನೋ. 
ಒಂದು ಬಗೆಯ ವೃಂಜನಪದಾರ್ಥ: ""ತೇಮನಂ, ನಿಷ್ಠಾನಂ - ೨ ತೇವನವೆಂಬ | [ಹಸಿವು "ಪಸ್ಕಿ' ನೋ. 
ಮಜ್ಜಿಗೆಪಳಿದ್ಕ, ಹಸೀಮಜ್ಜಿಗೆ, ಹಸೀಯಾಳೆ, ಮಸರುಚಟ್ಟಿ'' (ಸಿದ್ಧಾಂತಿ. ೨೮೬). | "5 | ಹಸಿವೆ (ನಾ). ೧. ಹಸಿವು; ಕ್ಲುಧೆ: ಹುಲಿಯು. . . ನೆಟ್ಟಗೆ ಹಸಿವೆಯಾಗುವ ತನಕ 
"ಹಸಿಯಳೆ' ಪರಾ. [ಹಸ್ಮಿ (ಆ ಪಸ್ಮಿ) 4 ಮಜ್ಜಿಗೆ] ಸುಮ್ಮನೆ ತನ್ನ ಗವಿಯೊಳಗೆ ಬಿದ್ದುಕೊಂಡಿರುತ್ತದೆ (ಮುಂಬಯಿ. ೪-೩೬); ಉದಂಕನು ದಾರಿ 


ಹಸಿಶುಂಠಿ ೮೮೫೭ ಹಸುರುಗುಂದು 


ನಡೆದು ಹೋಗುತ್ತಿರಲು ಅವನಿಗೆ ಹಸಿವೆಯಾಯಿತು (ಮಣಸ. ೬೭); ಹಸಿವೆಗೆ ಬಾಯ್ಸವಿ | [ಹಸುಗೆಪದ್ದತಿ (ನಾ). (ಕರಾ) ಆಹಾರ ಮೊದಲಾದ ಜೀವನಾವಶ್ಯಕ 


ಬೇಡ, ನಿದ್ದೆಗೆ ಹಾಸಿಗೆ ಬೇಡ (ಗಾದೆ). ೨. ಆಸೆ; ಬಯಕೆ; ಅಪೇಕ್ಷೆ: ಮಾತಿನಿಂದ, ವಸ್ತುಗಳನ್ನು ಪ್ರತಿಯೊಬ್ಬರಿಗೂ ದಿನಕ್ಕೆ ಇಷ್ಟೆಂದು ನಿಗದಿ ಮಾಡಿ ಕೊಡುವ 
ಉಣಿಸಿನಿಂದ. ತಿನಿಸಿನಿಂದ, ಚೇಷ್ಟೆಯಿಂದ ಇನ್ನಾವದರಿಂದಾಗಲಿ ನಿಮ್ಮ ಸಾವಿರ ಕ್ರಮ; ಪಡಿತರ ವ್ಯವಸ್ಥೆ: ಹಸುಗೆಪದ್ದತಿ ನಾಡಲ್ಲಿ ಬಂತು (ಕುಟ್ಟದೊ. ೨೭). 
ಹಸಿವೆಗಳನ್ನೂ ತೃಪ್ತಿಪಡಿಸಿಕೊಳ್ಳಿರಿ (ಸಂಜೀಎ. ೧೮೪); ಜ್ಞಾನದ ಹಸಿವೆಯಿಂದ ಬಂದವರಿಗೆ [ಹಸುಗೆ (< ಪಸುಗೆ) 4 ಪದ್ಧತಿ] 
ಆನಂದವಾಗುವಂತಿರಬೇಕು (ಗ್ರಂಥಾಲ. ೫). (ಹಸಿ (ಆ ಪಸ್ಕಿ) * -ವೆ) 5 |ಹಸುಗೆಮಣೆಗಾರ (ನಾ). ಭೂಮಿಯನ್ನು ಅಳೆದು (ಆಯಾ ವ್ಯಕ್ತಿಗಳ ಅಂಕೆಗೆ 
ಹಸಿಶುಂಠಿ (ನಾ). ಎ ಹಸಿಯಲ್ಲ: ೪ ಒಣಮೆಣಸು, ೩ ತುಂಡು ಹಸಿಶುಂಠಿ ಒಳಪಡುವ ಜಮಾನಿನ ವ್ಯಾಪ್ತಿಯನ್ನು) ನಿಗದಿ ಪಡಿಸುವವನು; 
(ಆಡುಸೌ. ೧೦೯). (ಹಸ್ತಿ (ಆ ಪಸ್ಕಿ) * ಶುಂಠಿ] | ಮೋಜಣಿದಾರ: ಅರಮನೆಯ ಮಾಲ ಪೈರುಗಳನ್ನು ರೇಖೆಮಾಡುವುದಕ್ಕೆ 
ಹಸಿಸುಣ್ಣ (ನಾ). ಒದ್ದೆಯಾದ ಸುಣ್ಣ; ನೀರಿನಲ್ಲಿ ಹಾಕಿ ಅರಳಿಸಿದ ಸುಣ್ಣ: ಹಸುಗಮಣೆಗಾರ ೧ ಹಸುಗೆ ಶ್ಶಾನಭಾಗ ೧, ಕಾಲೂಳಿಗದ ಜನ ಮುಂತಾದವರನ್ನೂ 
ಮನೆಗೆ ಬಳಿಯಲು ಹಸಿಸುಣ್ಣ ಬೇಕು (ರೂಢಿ). (ಹಸ್ಲಿ (ಆ ಪಸ್ಮಿ) 1 ಸುಣ್ಣ) ನೇಮಕ ಮಾಡಿದರು (ಮಹಾವಂ ೬ ೧೧೯). 
ಹಸಿಹಿಟ್ಟು (ನಾ). (ಅಡುಗೆಗೆ ಬಳಸುವ) ಹುರಿಯದೆ, ನೆನೆಸದೆ ಅಥವಾ |10 [ಹಸುಗೆ (< ಪಸುಗೆ) “- ಮಣೆಗಾರ (ಆ ಮಣಿಯಗಾಅ)1 
ಬೇಯಿಸದೆ ಇರುವ ಅಕ್ಕಿ, ರಾಗಿ ಮುಂತಾದ ಧಾನ್ಮಗಳ ಹಿಟ್ಟು: ರಾಗಿ | |ಹಸುಗೆಶ್ಶಾನಭಾಗ (ನಾ). ಭೂಮಿ, ಫಸಲು ಮೊದಲಾದುವುಗಳ ಲೆಕ್ಕವಿಡುವ 
ಮಾಡಬೇಡವ, ಹಸಿಹಿಟ್ಟು ಬೀಸಬೇಡವ . . . ಹೊಟ್ಟೆಗಿಲ್ಲದೆ ಇದೆಲ್ಲಾ ಕರಣಿಕ: ಹಸುಗೆ ಮಣೆಗಾರ ೧, ಹಸುಗೆ ಶ್ಮಾನಭಾಗ ೧ (ಮಹಾವಂ. ( ೧೧೯). 
ಮಾಡಕಾದೀತಾ? (ಮುಸುಗ. ೧೫೦). [ಹಸ್ಸಿ (< ಪಸ್ಮಿ) 1 ಹಿಟ್ಟು ( ಪಿಟ್ಟು)] (ಹಸುಗೆ 3- ಶಾನಭಾಗ (< ಸೇನಬೋವ)! 
ಹಸ್ತು "ಪಸ್ಮು' ನೋ. ಹಸುತನ (ನಾ). ಹಸುಳೆತನ; ಎಳಮೆ; ಶೈಶವ: ಮೃದುಮಧುರಗಭೀರಧ್ವಾನದ 
ಸ್ಮು "ಪಸ್ಮು' ನೋ. 15| ನುಡಿಗಳ್‌ ಹಸು[ಪಾಕಾಂ. ಕೂಸು]ತನದೊಳಂ ಕೇಳ್ವ ಜನಕ್ಕೊದವಿಸಿದುವು ಪರಮಾ 
ಹಸುಂಬ "ಪಸುಂಬ' ನೋ. | ನಂದದ ಭಾರಮನೇನುದಾರನೋ ವೀರಜಿನಂ (ವರ್ಧಪ. ೧೪-೭೬); ಹಸುತನದ 


ಹಸುಂಜೆ "ಪಸುಂಬೆ' ನೋ. | ಹಾಸಬಿಚ್ಚುವನು ತನ್ನ ತಾ ನಿನ್ನ ಮೆಚ್ಚುಗೊಂಡು ಹಿರಿಹಿಗ್ಗನೂಡು ಕಾಣುವದ 
ಹಸುಕು, ಹಸಕು (ನಾ). ೧. ಹಸಿಯಾಗಿರುವುದು: ಹಸುಕು ಕಸುಕಿನ ಹಸುರು | ಕಂಡು ಚಿರಂಜೀವಿಯಾಗಿಕೊಂಡು (ಮುಕ್ತಕಂ. ೧೯-೫). 

ಹಣ್ಣಿನಾ ಹೊಸಹಳದಿ ನಸುಕಿನಾ ನೀಲಿ ಮುಂಜಾವಿನಲ್ಲಿ (ನನಲ್ಲ. ೧೪-೨೩). ೨ ೨. ಪಕ್ಟವಾಗಿ | [ಹಸು, (ಆ ಪಸ್ಮು) 4 - ತನ) 

ಬೇಯದಿರುವುದು; ಅರಬರೆ ಬೆಂದಿರುವುದು: ಅನ್ನ ಹಸುಕಾಗಿದೆ (ರೂಢಿ). | ಹಸುಬ "ಪಸುಂಬ' ನೋ. 

೩. (ಹಸಿಯಾಗಿರುವುದರಿಂದ ಉಂಟಾಗುವ) ಕೆಟ್ಟವಾಸನೆ; ದುರ್ವಾಸನೆ: | |ಹಸುಬೆ "ಪಸುಂಬೆ' ನೋ. 

ಹಸುಕು (ಪಾಕಾಂ. ಹಸಲು] ನಾತಂ '' (ಶಬ್ದಮಂ. ೨೪). "ಹಸುಕುನಾಜು' ಪರಾ. | |ಹಸುಮಗ "ಪಸುಮಗ' ನೋ. 

ಹಸಕು: ೩. '"ಹಸಕೆನಲ್‌ ದುರ್ಗಂಧಕೆಡೆಯಕ್ಕು'' (ಕಶರ. ೧೧೪). ಹಸುಮಗಳು (ನಾ). ಸುಕುಮಾರಿ; ಬಾಲೆ: ಹೆಸರ ಬ್ಮಾಳೀ ಒಯ್ದು ಕೆಸರ ಕಲಸೀದಂಗ 

ಹಸಕುಬಿಸಕು ಎ ಚೆನ್ನಾಗಿ ಬೇಯದ; ಅಪಕ್ವವಾದ: ಹಸಕುಬಿಸಕು ಮುಸುಕಿನ | ಹಸುಮಗಳನೊಯ್ದು ಮುದುಕಾಗ ಕೊಟ್ಟರು ದುಸ್ಮಾನದವರು ತವರವರು (ಕನ್ನಜಾ. ೧೨೪); 


ಜೋಳ, ಎಣ್ಣೆಯಲ್ಲಿ ಕರಿದಿದ್ದ ವಡೆ (ಸಾವಿಸ. ೨೬). [ಆ ಹಸ್ಸಿ] 25 | ವಿಷವ ಕುಡಿದಳ್ಳೆ ಏಕಭಾವದಿ ನಿನ್ನ ಹಸುಮಗಳು (ಕೃಷ್ಣಾಕು. ೭-೧೧). 
ಹಸುಕುನಾಜು (ಕ್ರಿ). ಹಸಿಯಾಗಿರುವುದರಿಂದ ಅಪಕ್ವವಾದ ವಾಸನೆಯನ್ನು | (ಹಸು, (ಆ ಪಸ್ಮು) 4 ಮಗಳು (ಆ ಮಗಳ್‌)) 


ಬೀರು; ಹಸಿವಾಸನೆ ಬರು: ಆ ಹಾಲ ತಂದು ಭಾಜನದಲ್ಲಿ ನೀಡಿ ಕಾಸುವಲ್ಲಿ ಚಟ್ಟ | | ಹಸುಮಗು "ಪಸುಮಗು' ನೋ. 
ಹತ್ತದೆ ಹಸುಕುನಾಅದೆ ಕವುರು(ಕವರು) ಏಳದೆ . . . ಕಾಸಿ ಉಣಬಲ್ಲಡೆ ಆತನೆ ಭೋಗಿ ತಯಾರು (ನಾ). ಒಂದು ಬಗೆಯ ಮಾನು: ಅವು ಮರದ ತುಂಡುಗಳಲ್ಲ, 
(ಸರ್ವವ. ೧೦೭-೫೭೫). [ಹಸುಕು * ನಾಜು] ಮಾನುಗಳು. ಇವಕ್ಕೆ ""ಹಸುಮಾನು'' ಎನ್ನುತ್ತಾರೆ (ಬಾಲಪ್ರ. 1, ೮೧). 


ಹಸುಕೂಸು "ಪಸುಗೂಸು' ನೋ. 30 (ಹಸು, 4 ಮಾನ್ಮು (ಆ ಮಾನ್ಮ)] 
ಹಸುಗಣ್ಣು (ನಾ). ಎಳೆಯ ಕಣ್ಣು: ಹಸಗಣ್ಣ ಚಿಗರಿಗಳನು, ಕೊಳೆಯರನು, | |ಹಸುಮೊಗ "ಪಸುಮೊಗ' ನೋ. 
ಚೆಲುವರನು . . . ದೇವರನು ಬಿಡಿಸುವೆನು ನಿನ್ನ ಕಡಿದು (ದ್ರಾಕ್ಷಿದಾ. ೬೪-೧೯). ಹಸುರಂಗಿ "ಪಸುರಂಗಿ' ನೋ. 

[ಹಸು (ಆ ಪಸ್ಕು) 4 ಕಣ್ಣು (ಆ ಕಣ್‌)) | ಹಸುರಂಬಲಿ (ನಾ). ಸೊಪ್ಪಿನಿಂದ ತಯಾರಿಸುವ ಅಂಬಲಿ: ಗಾಡಿಗ ಡಿಂಬುಗಂಗೆ 
ಹಸುಗಿ "ಪಸುಗೆ' ನೋ. (| ಚಿಕ್ಕು ಮುಟ್ಟಿಗೆ ಹಸುರಂಬಲಿ ಮುಟ್ಟಿಗೆ ಹುರಿಬುತ್ತಿಯ ಬೇಡಿ . . . ಕುಲುಕುವ 
ಹಸುಗೂಸು "ಪಸುಗೂಸು' ನೋ. 35 | ಹೇಸಿದೈವಂಗಳ ಬೇಡಿ ಬೇಡಿ ನಿರರ್ಥ ಕೆಡಬೇಡ (ಬಸವ. ೫೫೬). 
ಹಸುಗೂಸುಂಗೊಲೆ (ನಾ). ಎಳೆಯ ಮಗುವಿನ ವಧೆ; ಶಿಶುಹತ್ಯೆ: ಹೇಸರು (ಹಸುರು (« ಪಸುರ್ಮ್‌) *- ಅಂಬಲಿ] 

ಯಮದೂತರು ಹಸುಗೂಸುಂಗೊಲೆಗೆ (ಮುಕ್ತಕಂ. ೫೮-೯). ಹಸುರಾಣಿಬಳ್ಳಿ "ಹಸರಾಣಿಬಳ್ಳಿ' ನೋ. 

(ಹಸುಗೂಸು (ಆ ಪಸುಗೂಸು) + ಬ ಹಸುರಿಸು (ಕ್ರಿ). ಹಚ್ಚಗಾಗು; ಹಸಿರಾಗು: ಆಗ್ಗೆ ಭೂಮಿಯು ಎಷ್ಟು ಹಸುರಿಸಿತ್ತು 
ಹಸುಗೆ "ಪಸುಗೆ' ನೋ. (ಫಲಸಂ. ೭). (ಹಸುರು (< ಪಸುರ್ಮ್‌) 4 - ಇಸು) 
ಹಸುಗೆಗೆಯ್‌ (ಕ್ರಿ). ಹಂಚು; ವಿತರಣೆ ಮಾಡು: ಆತ್ಮವಿಚಾರಪ್ರಕಾರವನಾವಗ | | ಹಸುರು "ಪಸುರ್ಕ್‌' ನೋ. ' 

ಹಸುಗೆಗೆಯ್ಯುವ ಶಿವಾರ್ಚಕರ ಚಿತ್ತ ೈಸು (ಮೋಹತ. ೨೦-೫೩). ಹಸುರುಕಲ್ಲು "ಪಸುರ್ಗಲ್‌' ನೋ. 
[ಹಸುಗೆ ( ಪಸುಗೆ) 4 ಕೆಯ್‌ ಹಸುರುಗಟ್ಟು "ಪಸುರ್ಗಟ್ಟು' ನೋ. 
ಹಸುಗೆಗೊಳ್‌ "ಪಸುಗೆಗೊಳ್‌' ನೋ. ಹಸುರುಗನ್ನಿ "ಹಸುರ್ಗನ್ನೆ' ನೋ. 
ಹಸುಗೆನ್ನೆ (ನಾ). ಎಳೆಯ ಕಪೋಲ; ಮೃದುವಾದ ಕೆನ್ನೆ: ರಂಗಮ್ಮ ಪ್ರೀತಿಯಿಂದ | |ಹಸುರುಗುಂದು (ಕ್ರಿ). ಹಸಿರುಬಣ್ಣ ಕಡಮೆಯಾಗು,- ಕಂದು: ಎಸೆವ ದೇವಾಳೆ 
ಮೃದುವಾಗಿ ಮಗುವಿನ ಹಸುಗೆನ್ನೆಗೆ ಎರಡು ಪೆಟ್ಟುಕೊಟ್ಟು (ನಿಶೆಉ. ೨೪೮). 45) ಕಬ್ಬಾಳೆ ಹಸುರುಗುಂದದ ಪಚ್ಚೆನಾದವು ಮಧುರಂಗ ಪಸರಿಸಿ ಮೆಜದುವರ್ಶಿಯಲಿ 


(ಹಸು (« ಪಸ್ಕು) *- ಕೆನ್ನೆ (ಕಂನಎ ೫-೮೭). [ಹಸುರು ( ಪಸುರ್ಮ್‌) 4 ಕುಂದು) 


ಹಸುರುಗುಬ್ಬಿ 


ಹಸುರುಗುಬ್ಬಿ, ಹಸರುಗುಬ್ಬಿ (ನಾ). ಒಂದು ಬಗೆಯ ಔಷಧೀಸಸ್ಕ : ""ಪಯೋಷೀ 
(ಷ್ಹೀ) - ಹಸುರುಗುಬ್ಬಿ'' (ಒಷಧಿ. ೯೧). ಹಸರುಗುಬ್ಬಿ: ""ಅಂಜನಕೇಸಿಕಾ, 
ನೀಲಪುಷ್ಟಿಕಾ?, ಅಂಜನಪುಷ್ಪಿಕಾ - ಹಸರುಗುಬ್ಬಿ'' (ಒಷಧಿ. ೯). [?) 
ಹಸುರುಗೆಂಪು (ನಾ). ಹಸಿರುಮತ್ತು ಕೆಂಪುಬಣ್ಣಗಳ ಮಿಶ್ರವರ್ಣ;ಕಪಿಲವರ್ಣ: 
““ಕವಿಲು ಶ್ಮಾಮಮೆನೆ ಹಸುರುಗೆಂಪು'' (ಮಂಗರಾ. ೧೩೧-೨೧). 
(ಹಸುರು ( ಪಸುರ್ಮ್‌) *- ಕೆಂಪು] 
ಹಸುರುಜಾಜಿಮಲ್ಲಿಗೆ (ನಾ). ಒಂದು ಬಗೆಯ ಜಾಜಿಮಲ್ಲಿಗೆ: "“ಸ್ವರ್ಣಮಲ್ಲಿಗೆ, 
ಹಸುರುಜಾಜಿಮಲ್ಲಿಗೆ'' (ಮೈಣಔಗಿ ೪೭-೯೩೪). 
[ಹಸುರು (< ಪಸುರ್ಮ್‌) 4 ಚಾಜ್ಶಿ ( ಜಾದಿ) 4 ಮಲ್ಲಿಗೆ) 
ಹಸುರುಡಿಗೆ "ಪಸುರುಡಿಗೆ' ನೋ. 
ಹಸುರುಡುಗೆ 'ಪಸುರುಡಿಗೆ' ನೋ 
ಹಸುರುಡೆ "ಪಸುರುಡೆ' ನೋ. 
ಹಸುರುತುಂಬೆ (ನಾ). ಒಂದು ಬಗೆಯ ತುಂಬೆಗಿಡ : ಹಸುರುತುಂಬೆ, ದೊಡ್ಡತುಂಬೆ 
(ಮೈಔಗಿ. ೫೦-೧೦೦೨). [ಹಸುರು («ಆ ಪಸುರ್ಕ್‌) 3- ತುಂಬೆ] 
ಹಸುರುದೀಪ (ನಾ). ಹಸಿರು ಬಣ್ಣದ ಗಾಜನ್ನು ಹೊದಿಸಿದ ದೀಪ; ೫ 
ವಾಹನಸಂಚಾರ ಕ್ರಮದಲ್ಲಿ ಮಾರ್ಗವುಸುರಕ್ಷಿತವಾಗಿರುವುದರಿಂದ, ಮುಂದೆ 
ಹೋಗಬಹುದೆಂದು ಸೂಚಿಸುವ ದೀಪ: : ಹಸುರುದೀಪವನದೊ ಗಾರ್ಡು 
ತೋರಿಸಿದರು ಗಾಡಿ ಮೆಲ್ಲೆನೆ ಚಲಿಸಿಹುದು (ಚಂದ್ರವೀ. ೧೨೯-೧೪). 
[ಹಸುರು (ಆ ಪಸುರ್ಕ್‌) * ದೀಪೃ) 
ಹಸುರುನೂಲಿಗೆ, ಹಸರುನೂಲಿಗ (ನಾ). ಹಸಿರುಬಣ್ಣದ ಒಂದು ಬಗೆಯ 
ಉದ್ದವಾಗಿರುವ ಹಾವು: ಹಸರುಹಾವು, ಹಸುರುನೂಲಿಗೆ, ಗೋಧಿನಾಗರ (ನಮ್ಮನು. 
೨೪೦). ಹಸರುನೂಲಿಗ: (8). [ಹಸರು (ಆಂ ಪಸುರ್ಕ್‌) “+ (ಆ ನೂಲಿಗ)] 
ಹಸುರುಬದನಿಕೆ (ನಾ). ಒಂದು ಬಗೆಯ ಸಸ್ಮ: (ಮೃಔಗಿ. ೭೮-೧೫೯೫). 
[ಹಸುರು (ಆ ಪಸುರ್‌,) 4 ಬದನಿಕೆ (ಆ ಬಂದಣಿಕೆ)) 
ಹಸುರುಮದ್ದು (ನಾ). ಸ್ವದೇಶದ ಗಿಡಮೂಲಿಕೆಗಳಿಂದ ತಯಾರು ಮಾಡಿದ 
ಮದ್ದು; ನಾಟಿಔಷಧ; ಹಸುರೌಷಧ: “ಬೆರಕೆಯಿಲ್ಲದ ಮೂಲಔಷಧ ವಸ್ತು 
(ಚೈವ ಅಥವಾ ಅಜೈವ; ಮಿಶ್ರಣ ಮಾಡಿಯೋ ಮಾಡದೆಯೋ ಪ್ರಯೋಗ) ಗಂದಿಗೆ 
ವಸ್ತು; ಮೂಲಿಕೆ; ಬೇರು; ಹಸುರುಮದ್ದು'' 
[ಹಸುರು (ಆ ಪಸುರ್ಕ್‌) 3- ಮದ್ದು («ಆ ಮರ್ದು)] 
ಹಸುರುಮುರಿ, ಹಸಿರುಮುರಿ, (ಕ್ರಿ). ಹಸಿರಿನ ಸಮೃದ್ಧಿಯನ್ನು ಹೊಂದಿರು; 
ಸೊಂಪಾಗಿರು;ಹಸಿರೇರು;"“ಹುಸುರು ಕಾಣು'' (ಜಾನಕೋ. ೫೫. ಹಸಿರುಮುರ್ಮಿ: 
ಹಸಿರುಮುರಿಯುವ ತೋಪಿನಲ್ಲಿ ಅವರ ಬಂಗಲೆ (ಪ್ರೇಮಾಶ್ರ. ೭೩೩). ಹಚ್ಚಗೆ ಹಸಿರುಮುರಿವ 
ಮನೋಹರ ನಿಕುಂಜವನದಿಂದ ಹೊರಬಿದ್ದು ತಾನು ಇದಾವ ಮರುಭೂಮಿಯಲ್ಲಿ 
ಒಮ್ಮಿಂದೊಮ್ಮೆ ಒಂದು ಬಿದ್ದಳೂ (ಇಪ್ಪಕ. ೨೮೨). 
[ಹಸುರು (ಆ ಪಸುರ್ಕ್‌) 4 ಮುರಿ] 
ಹಸುರುಮೇವು (ನಾ). ಹಸಿರಾದ ಸೊಪ್ಪು, ದಂಟು ಮೊದಲಾದ ದನಗಳ 
ಆಹಾರ; ಹಸಿಮೇವು: ಹಸುರುಮೇವು ಇರುವ ಕಡೆ ದನ ಹೊಡೆದುಕೊಂಡು 
ಹೋಗು (ರೂ). [ಹಸುರು (ಆ ಪಸುರ್ಕ್‌) 4 ಮೇವು) 
ಹಸುರುವಾಣಿ, ಹಸರುವಾಣಿ, ಹಸರ್ವಾಣಿ, ಹಸಿರುವಾಣಿ (ನಾ). 
೧. ಸಸ್ಮಗಳಿಂದ ಉತ್ಪನ್ನವಾಗುವ ಸೊಪ್ಪು, ಕಾಯಿ, ತರಕಾರಿ, ಹಣ್ಣು 
ಮೊದಲಾದ (ವ್ಯಾಪಾರದ) ಸರಕು: ಕರಣಿಕರ ಮಾನ್ಮ ಹಸುರುವಾಣಿ ಸುಂಕ 
ಯೆಂಮ್ಮೆಸುಂಕ (ಸೌಾಇಇ. 1೪. ೨೫೫-೧೭; 1513): ತೆಂಗು ಹಲಸು ಎಲೆ ಬಳ್ಳಿ [ಹು]ಣಿಸೆ ನಿಂಬೆ 
ಮಾದಳ ಮೊದಲಾದ ಹ[ಸು]ರುವಾಣಿ (ಸೌಣ್‌ x -1, ೫೯೫-೧೫; 1539); ಹಸುರುವಾಣಿ 
ಬೆಳೆದು ನೀರೆರೆಯಲಿಕ್ಕಿರುತ್ತದೆ «ಸ್ವಪ್ನಹೊ. ೭). ೨. ಹಸುರಾದ ಎಲೆ, ಗರಿ 


(Drug. ಇಂಕೆನಿ) 


ಮೊದಲಾದುವು: ರಂಗರಾಯರ ಮನೆಯ ಮುಂದೆ ಹಸುರುವಾಣಿಯ ಚಪ್ಪರ... | 


ನಗುತ್ತಿತ್ತು (ಮಗಮುಂ. ೧೪೪). ಹಸರುವಾಣಿ: ೧. ಬ್ರಾಹ್ಮಣಜನ್ಮ ಬಂದ ಮೇಲೆ ಹಸರು 


20 


45 


೮೮೫೮ 


ಹಸುಹುಡುಗ 


ವಾಣಿ ತಿಂದೇ ಸಾಯಬೇಕು (ಮರಮ. ೧೦). ಹಸರ್ವಾಣಿ: ೧. "ಹಸರ್ವಾಣಿ ಕದಾಯ' 
ಪರಾ. ಹಸಿರುವಾಣಿ: ೨. ಮನೆಮನೆಗೂ ಹಸಿರುವಾಣಿಯ ಹಂದರ (ತುಂಗೆ. ೩೮). 
(ಹಸುರು (ಆ ಪಸುರ್ಕ್‌) 3 ವಾಣ್ಮಿ( ಬಾಣಿಗ)) 
ಹಸುರುವಾಣಿಚಪ್ಪರ, ಹಸರುವಾಣಿಚಪ್ಪರ, ಹಸಿರುವಾಣಿಚಪ್ಪರ (ನಾ). 
ಹಸುರಾಗಿರುವ ಮಾವಿನಸೊಪ್ಪು, ತೆಂಗಿನ ಗರಿ, ಬಾಳೆ ಮುಂತಾದುವು 
ಗಳಿಂದ ಅಲಂಕರಿಸಿದ ಚಪ್ಪರ,--ಹಂದರ: ಪಾಠಶಾಲೆಯ ಮುಂದುಗಡೆ 
ವಿಶಾಲವಾದ ಸೊಗಸಾದ ಹಸುರುವಾಣಿಚಪ್ಪರ (ರಂಗಕ. ೮೦). ಹಸರುವಾಣಿಚಪ್ಪರ: 
ಸೂರ್ಯಭಗವಂತನು ತೊಟ್ಟಿಯಲ್ಲಿ ಹಾಕಿದ್ದ ಹಸರುವಾಣಿ ಚಪ್ಪರದ ಕಂಡಿಗಳಿಂದ 
ಬಂದು ವಧೂವರರಿಗೆ ಆಶೀರ್ವಾದಮಾಡುತ್ತಿದ್ದನು (ಹುಟ್ಟಿಹ. ೧ಂ1.ಹಸಿರುವಾಣಿಚಪ್ಪರ: 
ಜಮಾಬಂದಿ ನಡೆಯಬೇಕಾದ ದೇವಸ್ಥಾನದ ಮುಂದೆ ಹಃ ಸವಾಣಿಚಪ್ಪರ ಮತ್ತು 
ತಳಿರುತೋರಣ ಹೇಳತೀರದು (ನನ್ನೂರು. ೧೫೯). [ಹಸುರುವಾಣಿ 4 ಚಪ್ಪರ। 
ಹಸುರುಹಾವು (ನಾ). ೧. ಹಸಿರು ಬಣ್ಣದ ಹಾವು: «0. ೨. ಒಂದು 
ಬಗೆಯ ಔಷಧೀಸಸ್ಕ: ಬಜೆ... ಸುಜ್ಜಲಬೀಜ, ಹಸುರುಹಾವು ಇವು ಪ್ರತ್ಮೇಕ 
ಗ ೧ ತೂಕವಂ ಕಲ್ಕವಂ ಮಾಡಿ ಹಾಕಿ ಕರಪಾಕದಿಂದಿಳುಹಿ ಸರ್ವಾಂಗಲೇಪಂಗೈಯಲು 
ಸಂಧಿಗಸನ್ನಿ ಮುಂತಾದ ಸಕಲಸನ್ನಿಪಾತವೂ ಗುಣವಕ್ಕುಂ (ಸಕವೈ. ೧೫೬). 
(ಹಸುರು (ಆ ಪಸುರ್ಕ್‌) + ಹಾವ್ಯು(ಆ ಪಾವ್ರು)) 
ಹಸುರುಹುಲ್ಲು "ಪಸುರ್ವುಲ್‌' ನೋ. 
ಹಸುರೆಲೆ "ಪಸುರೆಲೆ' ನೋ. 
ಹಸುರೌಷಧ (ನಾ). ಎ ಹಸುರುಮದ್ದು: ಎಷ್ಟೋ ಖಾಯಿಲೆಗಳನ್ನು ಹಸುರೌಷಧ 
ಗಳಿಂದಲೇ ವಾಸಿಮಾಡಿಕೊಳ್ಳುತ್ತಾರೆ (ರೂಢಿ). [ಹಸುರು (< ಪಸುರ್ಕ್‌) 4 ಔಷಧ) 
ಹಸುರ್ಗಟ್ಟು "ಪಸುರ್ಗಟ್ಟು' ನೋ. " 
ಹಸುರ್ಗನ್ನೆ, ಹಸಿರುಗನ್ನಿ, ಹಸುರುಗನ್ನಿ (ನಾ). ಒಂದು ಬಗೆಯ ಮರ: (6. 
ಹಸಿರುಗನ್ನಿ : ಹಸಿರುಗನ್ನಿ. .. ಗೋಣಿ, ಬೆಟ್ಟದಸಿರುಗೋಣಿ (ಸಸ್ನೂ. ೪೬). ಹಸುರುಗನ್ನಿ: 
""ಹಸುರುಗನ್ನಿ, ಬೆಲಗ, ಬಿಳೀಬೀಟೆ, ಬೆಟ್ಟದ ಹಸುರುಗೋಣಿ'' (ಮೈಔಗಿ. ೨೮-೫೪೭). 
“ಹಸರಗಣ್ಣಿ', “ಹಸ್ತಿಗನ್ನೆ' ಪರಾ. (1 
ಹಸುರ್ಗರಡಿಗೆ (ನಾ). ಹಸಿರುಬಣ್ಣದ ಕರಂಡಕ, ಡಬ್ಬಿ: ನಸಿದ ಕಾಮವ 
ಪೆರ್ಚಿಸುವ ದಿವ್ಮ ಮಡಿಕೆಯ ಹಸುರ್ಗರಡಿಗೆಯೊಳು ತುಂಬಿ ರಸೆಯೊಳು ಮೆಚೆಸಲು 
ಕಟ್ಟಿದಂದದಲಿ ಕಣ್ಣೆಸೆದುವು ಪೂಗವೃಕ್ಷಗಳು (ಮೋಹತ. ೨೪-೪೩). 
(ಹಸುರ್ಕ್‌ (< ಪಸುರ್ನ್‌) 4 ಕರಡೆಗೆ (ಆ ಕರಂಡಿಗೆ)) 
ಹಸುರ್ಗೂಳು "ಪಸುರ್ಗೂಳ್‌' ನೋ. 
ಹಸುರ್ಗೊನೆ (ನಾ). ಹಸಿರುಹುಲ್ಲಿನ ತುದಿ: ಚೆಲ್ವ ಹಸುರ್ಗೊನೆಯಲ್ಲಿ ನಲ್ಲ 
ಹೊಂದೆನೆಯಲ್ಲಿ ಚೆಲ್ಲಿದವು ಇಬ್ಬನಿಯ ಮುತ್ತುಗಳಿವಿಲ್ಲಿ (ವಿಸೀಗೀ. ೨೮-೧೭). 
[ಹಸುರ್ಕ್‌ ( ಪಸುರ್ಕ್‌) 4 ಗೊನೆ (ಎ ಕೊನ) 
ಹಸುರ್ನೆಲ "ಪಸುರ್ನೆಲ' ನೋ. 
ಹಸುರ್ಬಯಲು (ನಾ). ಹಸುರಿನಿಂದ ತುಂಬಿರುವ ಬಯಲು; ಹಚ್ಚೆಗಿರುವ 
ಮೈದಾನ: ನನ್ನಿಳೆಯಾ ಹಸುರ್ಬಯಲೀ ಎಳಗರುಕೆಯ ಹಾಸಿನಲಿ ಚಲಿಸದವೊಲೆ 
ಚಲಿಸುತ್ತಿವೆ ಮೇಯುತ್ತಿಹ ಗೋವು (ಪಕ್ಷಿಕಾ. ೫೨-೮). 
[ಹಸುರ್ಕ್‌ (ಆ ಪಸುರ್ಕ್‌) 4 ಬಯಲು (ಆ ವಯಲ್‌)) 
ಹಸುವು "ಪಸ್ಮು' ನೋ. 
ಹಸುವೆ "ಪಸುಂಬೆ' ನೋ. 
ಹಸುಹರಣ (ನಾ). ಎಳೆಯ ಪ್ರಾಣ; ಕೋಮಲವಾದ ಜೀವ: ನೀವೇ 
ಬಲ, ನೀವೇ ಹೊಲ, ನೀವೇ ಚಲ ಕಲಿಸಿರವ್ವ ಕಲಿಸಿರಿ ಹಸುಹರಣವ ಬಲಿಸಿರ 
(ಅರಳು. ೨೭-೧೪). [ಹಸು, (ಎ ಪಸ್ಮು) *- ಹರಣ, (೭ ಪರಣ್ಕ)] 
ಹಸುಹುಡುಗ (ನಾ). ಚಿಕ್ಕಪ್ರಾಯದ ಬಾಲಕ: ಅಸುರನ ತೋಳ್ಗಳ ತಣಿದಿಕ್ಕಿ 
ಸಿಕ್ಕಿದ ಹಸುಹುಡುಗನ ತಂದು ಕುಡುವೆ (ಮೋಹತ. ೩೬-೨೪). 
[ಹಸು (ಆ ಪಸ್ಕು) * ಹುಡುಗ] 


ಹಸುಳ 


ಹಸುಳ 'ಪಸುಳ' ನೋ. 
ಹಸುಳೆ "ಪಸುಳೆ' ನೋ. 
ಹಸುಳೆಗಾಯ್‌ (ನಾ). ಎಳೆಯ ಕಾಯಿ; ಮಿಡಿ: ಜಿಗಿವ ಹಾಸದಿ ಜನಿಸಿದಾ 
ಹಸುಳೆಗಾಯ್‌ ಏರುಜವ್ವನದ ಸೊಂಏನೊಳು ಮಾಗಿ, ಫಲಮಾಗಿ, ಹರುಷದಿಂ 
ಬಿರಿದುಬ್ಬಿ ತೋರುಖುದು ಮೈಗೊಂಚ ಬಸಿರ ಸಂತಸವ (ಎಸೀಗೀ. ೨-೮). 
[ಹಸುಳೆ (ಆ ಪಸುಳೆ) 4 ಕಾಯ್ಮ್‌! 
ಹಸುಳೆತನ `ಪಸುಳೆತನೆ' ನೋ. | | 
ಹಸುಳೆದುಂಬಿ (ನಾ). ಮರಿದುಂಬಿ: ಕೋಮಲೆಯ ಮಿಸುನಿದಾವರೆ ನ್ಯ | 
| 


ಮೊಲೆಯೊಳವನ ಬಟ್ಟಿ ಹಸುಳಿದುಂಬಿಯೋಲೆಲಗಿದವು "ಶ್ರೀಪಾಲ. ೪-೯೧). 
[ಹಸುಳೆ ( ಪಸುಳೆ) 4 ತುಂಬಿ] 
ಹಸುಳೆಬಿಸಿಲು "ಪಸುಳೆವಿಸಿಲ್‌' ನೋ. 
ಹಸುಳೆವೆಆ' (ನಾ). ಶುಕ್ಲಪಕ್ಷದ ಆರಂಭದ ಚಂದ್ರ; ಬಾಲಚಂದ್ರ: 
ನಿಡುಮುಡಿಯೊಳು ರಂಜಿಸುವ ಹಸುಳೆವೆಚ್‌ಯಂತೆ ವಿರಾಜಿಪ ಬೆಳರ್ಗೇದಗೆಯೆಸಳಿಂ 
; ವಸುಧಾಧಿಪಸತಿಯಂದಿನ ದುರ್ಗಾಂಬಿಕೆಯಂತೊಪ್ಪಿದಳು (ಜಯಕಾ. ೨-೧೧). 
[ಹಸುಳಿ (ಆ ಪಸುಳೆ) * ಪಣೆ) 15 


ಹಸೆ "ಪಸ್ಕೆ' ನೋ. 

ಹಸೆಗಲ್ಲು (ನಾ). ವಧೂವರರು ಕುಳಿತುಕೊಳ್ಳುವ ಪೀಠ; ಹಸೆಮಣೆ: | | 
ಆಕಾಶವೇನುಂಟು ಚಪ್ಪರವೆ ಹಾಕಿ ಭೂಮಿ ಅಡ್ಡಗಲಕೆ ಹಸೆಗಲ್ಲ ಬರೆದು | 
ಗೌರಿಗು ಈಶ್ವರಗು ಲಗ್ನವ ಮಾಡಿ (ನಾಪದ. ೧೧೩). 

(ಹಸೆ (ಆ ಪಸ್ಮೆ) * ಕಲ್ಲು (೬ ಕಲ್ಸ್‌] | 
ಹಸೆಗೆ "ಪಸುಗೆ' ನೋ. | 
ಹಸೆಜಗಲಿ (ನಾ). ಹಸೆಮಣೆಯನ್ನು ಇಡುವುದಕ್ಕಾಗಿ ನಿರ್ಮಿಸಿದ ವೇದಿಕೆ: 

). "ಪಸೆಜಗತಿ* ಪರಾ. (ಹಸೆ (ಆ ಪಸ್ಮೆ) 4 ಜಗಲಿ) 

Mat (ನಾ). ಭಾರಿಯಾದ.ದಾನ; ಅತಿಶಯವಾದ ದಾನ (?) : ಹಸುವಿಂಗೆ 
ಮೇವು ಶಿಶುವಿಂಗೆ ನವನೀತಮಂ ಹಸಿದವಂಗನ್ನೋದಕಂ ದಾನ ಬೇಳ್ಪಂಗೆ ಹಸೆದಾನ 
ವಧುವಿಲ್ಲದವರ್ಗೆ ಎವಾಹ ವಿಟರಾದವಗಟಂಗಸುಖವ ಬೆಸಗೊಂಬುದಕ್ಕಿದೇ ಕುಜುಹು 
(ಹಚಕಾ. ೪-೪೧), ““ಕನ್ಯಾದಾನ'' (ಪ್ರಬಣ್ಣ). [ಹಸೆ 1 ದಾನ) 

ಹಸೆನಿಲ್‌ `ಪಸೆನಿಲ್‌' ನೋ. 

ಹಸೆಮಣೆ "ಪಸೆವಣೆ' ನೋ 

ಹಸೆಯಾ (ಕ್ರಿ). (ಆಲಂ) ಮಂಗಳವನ್ನು 'ಕೋರು; ಶುಭವನ್ನು ಹಾರೈಸು: | 
ತಾಳಮದ್ದಳೆ ಗೀತನರ್ತನಗಾತಿಯ ಮೇಳ ಏದೃತ್ಸಭೆ ಸುರರ ಜಾಲಕ್ಕೆ ಹಸೆಯಿತ್ತು 
ಬೀಳ್ಕೊಟ್ಟು ಚವಲ ಬೊಂಬಾಳವನಿಳದ ಮಾಧವನು (ಮೋಹತ. ೪೨-೩೭). 

[ಹಸೆ (ಆ ಪಸೆ) ಈ) | 
ಹಸೆವಣೆ 'ಪಸೆವಣೆ' ನೋ. | 
ಹಸೆಹಾಡು (ನಾ). ಹಸೆಗೆ ಕರೆಯುವ ಹಾಡು; ""ಸೋಬಾನ ಹಾಡು'': |3 

(ಜಾನಕೋ. ೫೫). [ಹಸೆ (ಆ ಪಸ್ಮೆ) 1 ಹಾಡ್ಕು (ಆ ಪಾಡ್ಕು)) 

ಹಸೆಹಿಡಿ "ಪಸೆವಿಡಿ' ನೋ. ಚ 

ಹಸ್ತ (ನಾ). ೧. ಕೈ; ಕರ; ಪಾಣಿ: ಬ್ರಹ್ಮಂಗೆ ವಾಕ್‌ ಪರುಷ . . . ರುದ್ರಂಗೆ ಹಸ್ತ 
ಪರುಷ ನಮ್ಮ ಕೂಡಲಸಂಗನ ಶರಣಂಗೆ ಪಾದವೇ ಪರುಷ (ಬಸವ. ಆ೭೫); ಹಸ್ತವ 
ಮುಗಿದು ಕಾಂತನ ಕರ್ಣಯುಗಳಕೆ ವಿಸ್ತರಿಸಿದಳು ಬಿನ್ನಹವ (ಮೋಹತ. ೬-೬). 
೨. ಮುಂಗೈ: "ಸಪ್ರಕೋಷ್ಠಂ ಕರಾಗ್ರಮಂತದು ಹಸ್ತಂ'' (ವಸ್ತುಕೋ. ೬೯-೧೨). 
೩. ಮೊಳಕ್ಕೆಯಿಂದ ನಡುಬೆರಳ ತುದಿವರೆಗಿನ ಅಳತೆ; ಮೊಳ: ಗೇಣುಮದು | 
ನಾಲ್ಕಾಗಳ್‌ ಭುವನದೊಳೆ ಹಸ್ತಮಕ್ಕುಂ (ವ್ಯವಹಾ. ಅನುಬಂಧ. ॥, ೫೦-೨೨). ೪. ಆನೆಯ 
ಸೊಂಡಿಲು: ಆ ಮಹಾಮದೇಭಂ . . . ಆನೆವಾಂಗಿನ ವೀರರೆಲ್ಲರುಮಂ ಪನ್ನೆರಡುಂ 
ಹಸ್ತಪ್ರಹಾರದೊಳಂ ಪದಿನೆಂಟುಂ ಕೋಡೇಖಿನೊಳಂ ಏಲುಂ ತೆಅದ ತಾಳವಟ್ಟದ || 
ಪೊಯ್ಲೊಳಂ ನಾಲ್ವತ್ತು ನಾಲ್ಕು ಗಾತ್ರಾಪರಪಾತದೊಳಂ ದೆಸೆವಲಿಗೆಯ್ದು (ಚಂದ್ರಪು.. 


20 


ಎ 


ಇ 


೮೮೫೯ 


ಹಸ್ತಕಟಕ (ನಾ). 


ಹಸ್ತಗಡಿ 


೯-೧೦೧ ವು. ೫. (ಕೂದಲಿನ) ಮೊತ್ತ; ರಾಶಿ: “ಹಸ್ತ ಪಕ್ಷ, ಪಾಶಃ- ಈ 
೩ ಹಿಮ್ಮುಡಿ'' (ಹಲಾಯು. ೮೭-೩೭೭). ೧, ೫: ಕುರುಕುಲಜೀವಾಕರ್ಷಣಪರಿಣತಮಿದು 
. ಕಾಳಹಸ್ತಮಲ್ಲದೆ ಪರಮೇಶ್ವರಿ ಕೇಶಹಸ್ತಮಕ್ಕುಮೆ (ಗದಾಯು. ೧-೬೭). "ಕೇಶಹಸ್ತ' 
ಪರಾ. ೬. ಒಬ್ಬ ರಾಕ್ಷಸನ ಹೆಸರು: ಆರಿಂ Mp ಸೆರಗಂ ಪಾರದೆ ಹಸ್ತ 
ಪ್ರಹಸ್ತರುಅದೊಡ್ಡಿರ್ದರ್‌ (ಪಂರಾಮಾ. ೧೩:೧೨). ೭. [ಜೋತಿ] ಇಪ್ಪತ್ತೇಳು 
ನಕ್ಷತ್ರಗಳಲ್ಲಿ ಹದಿಮೂರನೆಯ ನಕ್ಷ ಕ ಆ ನಕ್ಷತ್ರದಲ್ಲಿ ಆಗುವ 
ಮಳೆ; P ಇದು ಹಸ್ತದ ಆಕೃತಿಯಲ್ಲಿ Wo ನಕ್ಸತ್ರಗಳಿಂದ ಕೂಡಿದೆ: ಆಶ್ವಿನಿ 
ಭರಣಿ . . . ಹಸ್ತ -ರೇವತಿಯೆಂಬವಿಪ್ಪತ್ತೇಳು ನಕ್ಷ ಕತ್ರಂಗಳುಂ ತಾರೆಗಳ 
ಮೊತ್ತವಿಪ್ಪತ್ತೇಳರೊಳಗೆಯು ಹಸ್ತ ಮೃಗಶಿರ ಸ್ವಾತಿ. . . ಶುಭವು (ಗಗತಾ ೪-೬೮). 
೧, ೭: ಉರ್ವರೆ ತಣಿಯಲ್‌ ಮುದದಿಂ ಪೊಂಗಟ್‌ವುದು ಚಟ್ಟಿಯನ ಹಸ್ತವಪ್ರತಿಹಸ್ತಂ 
(ಎಕ. ೪, ಬೇಲೂರು. ೧೯೬; 116೦). ಆ. [ನಾಟ್ಕ] ಆಂಗಿಕಾಭಿನಯದಲ್ಲಿ ಕೈಗಳ 
ಎನ್ಮಾಸ: ಹಸ್ತ ಕೈಗಳ ಸಂಕೇತ; ಇದು ಎರಡು ವಿಧವಾದುದು, ಒಂದು ಸಂಯುಕ್ತಹಸ್ತ 
(ಎರಡು ಕೈಗಳು) ಇನ್ನೊಂದು ಅಸಂಯುಕ್ತ (ಒಂಟಿ) ಜೊತೆಗೆ ನೃತ್ತಹಸ್ತಗಳಿವೆ 
(ಭಾರದ. ೫೫೩). ೯. (ಆಲಂ) ಐದುನೂರು ರೂಪಾಯಿ: ನಿನಗೆ ಎಂಟು ಹಸ್ತ 
ಲಾಭವಾಗುವಾಗ ನಂಗೆ ಒಂದು ಹಸ್ತವೋ (ನಟಸಾ. ೨). [ಸಂ.] 


ಹಸ್ತಕ (ನಾ). ೧.. ಕೈಯ  ವಿನ್ಮಾಸ. ೨. ಒಂದು ಅಳತೆಯ ಪ್ರಮಾಣ. 


೩. ತುರುಬು; ಕೇಶಪಾಶ: ""ಹಸ್ತಕಂ ತುಜುಬು'' (ಮಂಗರಾ. ೯೪-೬). ೪. (ಆಲಂ) 
ವಶವರ್ತಿ; ಆಜ್ಞಾನುಸಾರವಾಗಿ ಕೆಲಸ ಮಾಡುವವನು: ಈ ಕಾಲದಿಂದ 
ಮುಂದೆ. ಬಾಜಿರಾಯನು ಇಂಗ್ಲಿಷರ ಹಸ್ತಕನಾದನು (ಕಭಾಗೆ ೩೬೧); ದಿಲ್ಲಿಯ 
ಬಾದಶಹನ ಹಸ್ತಕನಾದ ಒಬ್ಬ ಸರದಾರನು ಬೆಂಗಳೂರಿಗೆ ಹೋಗಿ ಅದನ್ನು ದೇವ 
ರಾಜನಿಗೆ . . . ಮಾರಿದನು (ಮುಂಬಯಿ. ೪-೮).  [ಸಂ.] 


ಹಸ್ತಕಂಕಣ (ನಾ). ಕೈಗೆ ಧರಿಸುವ ಬಳೆ, - ಕಡಗ: ಹಸ್ತಕಂಕಣ, ಹಿಂಡುಗರಿಕಣ 


[ಸಂ.1 
= ಹಸ್ತಕಂಕಣ: ವೀರಾಂಗದಂಗಳೆಂಬ ಹಸ್ತಕಟಕಂಗಳುಂ 
[ಸಂ.] 


(ಶಮದ. ೨೯೮ ಪ್ರಯೋ). 


(ಆಜಿಪು. ೧೦-೧ ವ). 


ಹಸ್ತಕಟ್ಟು "ಹಸ್ತಗಟ್ಟು' ನೋ. 
ಹಸ್ತಕಡಗ (ನಾ). ಎ ಹಸ್ತಕಂಕಣ: ಕಾಲ ಕಡೆಹದ ಪೆಂಡೆಯಂಗಳ ತೋಳ ಮಣಿಗಳ 


ಹಸ್ತಕಡಗದ ನೀಲ ಮುತ್ತಿನ ತೊಂಬೆಗಡುಕಿನ ಕೊರಳ ದಾರಗಳ . . . ಆಭರಣಂಗಳಂ 
ಧರಿಸಿ (ಬಸಪು. ೬೧-೨೭); ಒಪ್ಪವಿತ್ತ ಹಸ್ತಕಡಗ ಆಶಾಪಾಶವೆರಡಿತ್ತು (ಕನಕ. ೧೭೦-೨); 
ಕೀಲ ಕಡಗ ಹಸ್ತಕಡಗ . . . ಪಣಿಗಡಗದ ಸೊಬಗಿನ ನೀಲಕುಂತಳೆಯರೊಬ್ಬದರು 


(ಕಂನವಿ. ೨೪-೩೯). [ಹಸ್ತ +.ಕಡಗ! 


ಹಸ್ತಕು (ನಾ). ಅಂಕೆ; ವಶ; ಅಧೀನ: ಕಾಲುನಂಬಿಗೆ ಕೊಟ್ಟು `ನಮ್ಮ ಹಸ್ತಕಿನಲ್ಲಿ 


ಬಂದುಬಸ್ತು ಮಾಡಿ ಮಡಗುವದು (ರಾಜೇಂದ್ರ. ೯೬). [ಇ ಹಸ್ತಕ] 


ಹಸ್ತಕೌಶ್ವಲ (ನಾ). ಕೈಚಳಕ; ಕೈಕೆಲಸದ ನೈಪುಣ್ಕ: ಹಸ್ತಕೌಶಲಕಲಿತಚಿತ್ರಕಳಾಪ 


ಕ 


ಪತ್ರಜ್ಛೇದಾ ದಿ ಸಮನಿ ಿತಮಪ್ಪ ಶಿಲ್ಪಮುಮಂ ಪಡೆದು (ಆದಿಪು. ೮ ೬೪ ವ). [ಸಂ] 
ಸ್ತಕ್ಷೇಫ (ನಾ). (ಆಲಂ) ಇನ್ನೊಬ್ಬರ ಕಾರ್ಯದಲ್ಲಿ ನಡುವೆ ಕೈ 


. ಹಾಕುವಿಕೆ, “ಮಧೆ ಪ್ರವೇಶಿಸುವಿಕೆ: ರಾಜ್ಕಕಾರಭಾರದಲ್ಲಿ ನೂರಳ ಈ ಅತಿ 


ಹಸ್ತಕ್ಷೇಪವನ್ನು ಅವನು ಮನ್ನಿಸುತ್ತಿರಲಿಲ್ಲ (ನೂರ. ೪೨);ಕಿರಣಲೇಖೆ ಖಂಡಿತ ಬಲ್ಲಳು 
ನೀಲಕಂಠನ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಲು ತನ್ನ ನಲ್ಲನಿಗೆ ಯಾವ ಅಧಿಕಾರವೂ 


ಇಲ್ಲವೆಂದು (ಇಪ್ಪಕ. ೪೦೬). (ಸಂ. 


ಹಸ ಗಟ್ಟು, ಹಸಕಟ್ಟು, (ನಾ). ಎ ಹಸ ಕಂಕಣ: ಹಸ್ತಗಟ್ಟುಗಳ್‌ ಹೊಳೆಯುವ 


ಹೆಣ್ಣಿನ ಮಿತ್ರೆಯ ಕಂಡು ಹರ ಮರುಳಾದ (ವಾದೀ. ೪೬-೧೬). ಹಸ್ತಕಟ್ಟು: ಎಪ್ಪತ್ತೆರಡು 
ಸಾವಿರ ಸೂತ್ರದ ಹಸ್ತಕಟ್ಟು ಎರಡಿತ್ತು (ಕನಕ. ೧೨೦-೨). [ಹಸ್ತ 4 ಕಟ್ಟು] 


ಹಸ್ತಗಡಿ (ನಾ). ಕತ್ತರಿಸಿ ಹೋದ ಕೈ: ಕಂಧರಗಡಿ ಬಾಹುಗಡಿ ಹಸ್ತಗಡಿ ನೇರಂದದ 


ನಡುತೊಡೆಗಡಿಯ ವೃಂದಾರಕವಿರೋಧಿಗಳು ಬಿದ್ದರು ಕಾಮನಂದನ ಬಾಣಗಳಿಂದೆ 
(ಮೋಹತ. ೩೫-೨೨). [ಹಸ್ತ + ಕಡ್ಡಿ] 


ಹಸ್ತಗತ ೮೮೬೦ ಹಸ್ತಲಾಘವ 


ಹಸ್ತಗತ (ಗು). ೧. ಕೈಗೆಬಂದ; ಕೈವಶವಾದ ೨. ದೊರಕಿಸಿದ; ಗಳಿಸಿಕೊಂಡ. | | ಹಸ್ತಪ್ರತಿ (ನಾ). ೧. ಗ್ರಂಥವನ್ನು ಓಲೆ ಆಥವಾ ಕಾಗದ ಮುಂತಾದುವುಗಳಲ್ಲಿ 
(ನಾ). ೩. ಕೈವಶ; ಸ್ವಾಧೀನ: ಆ ಪೈಕಿ ೧೫ ವಂಟೆ ಮೇಲಣ ಅಕಬರೀಮೊಹರಾ iw ಬರೆದ ಕೈಬರೆಹದ ಪ್ರತಿ: ಕೆಲವು ಕಾವ್ಯಗಳಿಗೆ ಅನೇಕ ಹಸ್ತಪ್ರತಿಗಳು ದೊರೆತಿಲ್ಲ 
ಹೇರುಗಳನ್ನು ಹಸ್ತಗತಾ ಮಾಡಿಕೊಂಡು (ಹೈದರ. ೨೬); ಮಯೂರಶರ್ಮನು | (ಕನ್ನಸಂ. ೬೨). ೨. ಮುದ್ರಣವಾಗದ ಯಾವುದೇ ಕೈಬರಹದ ಪ್ರತಿ; ಅಚ್ಚಾಗದ 
ಪಶ್ಚಿಮಸಮುದ್ರದಿಂದ ಶ್ರೀಶೈಲದವರೆಗಿದ್ದ ದೇಶವನ್ನು ಪಲ್ಲವರಿಂದ ತೆಗೆದುಕೊಂಡಾಗ | | ಮೊದಲಿನ ಪ್ರತಿ: (). [ಸಂ.] 

ಈ ಭಾಗವು ಅವನ ಹಸ್ತಗತವಾಗಿರಬೇಕು (684 ೯). (ಸಂ. | s! : ಹಸ್ತಪ್ರತಿಶಾಸ್ತ್ರ (ನಾ). ಹಸ್ತಪ್ರತಿಯ ಸಿದ್ಧಿತೆಗೆ ಸಂಬಂಧಿಸಿದ ಶಾಸ್ತ್ರ. !ಸಂ.1 
ಹಸ್ತಗುಣ (ನಾ). (ಆಲಂ) ಹಿಡಿದ ಕೆಲಸವನ್ನು ಸಫಲಗೊಳಿಸುವ ಕೈಯ | ಹಸ್ತಬಿಂಬ (ನಾ). ಮೈಗೆ ಸುಗಂಧದ್ರವ್ಯಗಳನ್ನು ಲೇಪಿಸುವುದು; ಸುಗಂಧಾನು 
ಮಹತ್ತ್ವ, - ಪ್ರಭಾವ; ಕೈಗುಣ: ನನ್ನ ಹಸ್ತಗುಣವನ್ನು ಪರೀಕ್ಷೆ "ಮಾಡಿ ನೋಡಿ. | | ಲೇಪನ: ““ಸ್ಥಾಸಕಂ, ಹಸ್ತಬಿಂಬಂ-ಈ ೨ ಚಟ್ಟಿಟ್‌ವುದು'' (ಹಲಾಯ. ೮ ೬೮೬). 
ನಿಮ್ಮ ತಲೆಶೂಲೆ ಗುಣವಾಗುವವರೆಗೂ ನಾನು ಇಲ್ಲಿಂದ ಕದಲುವುದಿಲ್ಲ (ಹತ್ತುಮ. | [ಹಂ.] 


೧೦೫); ಎಲ್ಲಾರಿಗೂ ಗೊತ್ತಾಗಿರಬೇಕು ನಮ್ಮ ಹಸ್ತಗುಣ (ನಡುವು. ೩೫). [ಸಂ.] | ಹಸ್ತಭೂಷಣ (ನಾ). ಕೈಗೆ ತೊಡುವ ಆಭರಣ, -ಕಡಗ: "'ಕೌಸ್ತುಭಂ 
ಹಸ್ತಚ್ಛಟೆ (ನಾ).೧. ಹಸ್ತಗಳ ಸಮೂಹ. ೨. (ಆಲಂ) ಕೈಗಳ ಸಮೂಹದಿಂದ |0| 'ಕಣ್ಣುನೀರ್‌ ಭ್ರಮಣಂ ಮೇಖಲೆ ಹಸ್ತಭೂಷಣಮಿವಿಂತುಂ ಕಂಕಣಾಖ್ಕಾನಂ'' 

ಹೊಡೆಯುವ ಏಟು; ಹಸ್ತತಾಡನೆ: ಹಸ್ತಚ್ಛಟಾಜರುರಮಧ್ಯಂ ಪೆಂಡವಾಸಂ (ನಾನಾರ. ೪೬). [ಸಂ.1 

ಗಗನವಿವರಮಂ ರೋದನೋನ್ನಾದದಿಂದಂ ಭರಿತಂ ಮಾಬ್ಬಂತು ವೈಕುರ್ವಣಪರಿಣತಿಯಂ ಹಸ್ತಮರ್ದನ (ನಾ). ಕೈಯನ್ನು ಹಿಸುಕುವುದು: ಹಸ್ತಿನಿಗೆ'ಜಂಘಗಳು ಚತ್ತಿನಿಗೆ 

ಬೀಜಿದಂ ರತ್ನಚೂಲಂ (ಪಂರಾಮು. ೧೬-೪೮). [ಸಂ. ಹಸ್ತಚ್ಛಟಾ। ಹರಡುಗಳು ಹಸ್ತಮರ್ದನವು ಶಂಖನಿಗೆ ಪದ್ಮಿನಿಗೆ ಮುಸ್ತಕವು ನೋಡ 
ಹಸ್ತತಲ, ಹಸ್ತತಳ (ನಾ). ಅಂಗೈ; ಕರತಳ: "ಹಸ್ತತಲಾಮಲಕ' ಪರಾ. (ಸರ್ವಜ್ಞ. ೧೬೩೩) (ಸಂ. 


ಹಸ್ತತಳ: ಆಯತವಾಮಹಸ್ತತಳಲಕ್ಷಣವಜ್ರ(ವಿ]ಚೂರ್ಣಿತಾದ್ರಿವಜ್ರಾಯುಧನೆಂಬ |16| 
ದೊಡ್ಡಿವೆಸರಂ ಕೊಳದೊಳ್‌ ತನಗರ್ಧಪೋಷಮಾಮ್ನಾಯಮನೀಯೆ (ಶಾಂಿಪು 6-೫೬). | | ದಯಪಾಲಿಸುವ ಒಂದು ವಿಧಾನ: ಇಷ್ಟಲಿಂಗವ ದೃಷ್ಟದ ತನುವಿಂಗೆ 
[ಸಂ.) | ಪ್ರಮಾಣಿಸುವಲ್ಲಿ ಉತ್ಪತ್ತಿ ಸ್ಟಿತಿಲಯಂಗಳ ಹುಟ್ಟುಗೆಡಿಸಿ ನಿತ್ಕಾನಿತ್ಯವನೀಕ್ಲಿಸಿ ತೋಟ್‌ 

ಹಸ್ತತಲಾಮಲಕ (ನಾ). ಅಂಗೈಯೊಳಗಿನ ನೆಲ್ಲಿಕಾಯಿ; ಕರತಲಾಮಲಕ: ಹಸ್ತಮಸ್ತಕಸಂಯೋಗವ ಮಾಡಬೇಕು (ಮೋಳಿಮಾ. ೧೪೪-೫೫೦). (ಸಂ.] 
ವಿಷ್ಟಪಮೊರ್ಮೆಯುಂ ತಮಗೆ ಹಸ್ತತಲಾಮಲಕಂಬೊಲೆಯ್ದೆ (ಚಂದ್ರಪು ೩-೬೮). [ಸಂ.] | ಹಸ್ತಮುದ್ರಿಕೆ (ನಾ). (ಅರಸ ಮುಂತಾದವರ) ಹಸರು ಅಥವಾ ಲಾಂಛನವನ್ನು 


ಹಸ್ತಮಸ್ತಕಸಂಯೋಗ (ನಾ). [ವೀಶೈ] ಇಷ್ಟಲಿಂಗವನ್ನು ಗುರುವು ಶಿಷ್ಕನಿಗೆ 


ಹಸ್ತತಳ "ಹಸ್ತತಲ' ನೋ. 20| ಕೆತ್ತಿರುವ ಉಂಗುರ; ಮುದ್ರೆಯುಂಗುರ: ಅವಳ ಕೈಯಲ್ಲಿ ತನ್ನ ಗುರುತಿನ 
ಹಸ್ತನೃಸ್ತ (ನಾ). ಕೈಗೆ ಒಪ್ಪಿಸಿದುದು; ಕೈವಶಮಾಡಿದುದು: ಅನೇಕ ಕ್ಷತ್ರಿಯ ಹಸ್ತಮುದ್ರಿಕೆ ಅಥವಾ ಪಂಚಾಮೊಹರನ್ನು ಕೊಟ್ಟು . . . ಹೇಳಿ ಕಳುಹಿಸಿದಳು 
ಪುತ್ರರ ಕುಲಧ್‌ನಂಗಳಂ ಕೈಕೊಂಡು ಕೋಶಾಧ್ಯಕ್ಷ ಹಸ್ತನ್ಮಸ್ತಂಗಳ್ಮಾಡಿ (ಬಂಕಿಮ. ೨೧೮). [ಸಂ. ಹಸ್ತಮುದ್ರಿಕಾ] 
(ಅದಿ ೧೩-೮೦ ವ). (ಸಂ. ಹಸ್ತಮುದ್ರೆ (ನಾ). [ನಾಟ್ಕ] (ಆಂಗಿಕಾಭಿನಯದಲ್ಲಿ) ಕೈಯ ವಿನ್ಮಾಸ; 
ಹಸ್ತಪತ್ರ (ನಾ). ಪ್ರಚಾರಕ್ಕಾಗಿ ಕೈಯಿಂದ ಹಂಚುವ, ಅಚ್ಚುಮಾಡಿದ ಚಿಕ್ಕ ಹಸ್ತದ ಭಂಗಿ: ಭಾವ ಭಂಗಿಗಳಲ್ಲಿ, ಹಸ್ತಮುದ್ರಗಳಲ್ಲಿ, ಬೆರಲಿರಿತದಲ್ಲಿ, 


ಪ್ರಕಟಣೆ; ಕರಪತ್ರ: ಆ ಹಸ್ತಪತ್ರದಲ್ಲಿ ಕೆಲವು ಪ್ರಾಣಿಗಳ ಚಿತ್ರಗಳು ಇದ್ದವು |25| ತಲೆದೂಕದಲ್ಲಿ, ಮುಖದ್ಕುತಿಯಲ್ಲಿ . .. ಪರಮತಾಣ್ಣವದಿಂದ ನಿಜವಾಗಿ ಧನ್ಮವಾದುವು! 

(ಕಪಪು. ೨-೨೬); ಇವೊತ್ತು ನಾವು ಕೈ ನೀಡಿದರೆ ಸಾಕು; ಹಸ್ತಪತ್ರವನ್ನು ತಂದು ಕೊಟ್ಟು (ಬೆಟ್ಟಳ. ೧೩-೧೨). (ಸಂ. ಹಸ್ತಮುದ್ರಾ) 

ಹೋಗುತ್ತಾರೆ «ಗಾಳಪ. ೬೩). (ಸಂ.] ಹಸ್ತಮೈಥುನ (ನಾ). [ಕಾಮಶಾ] ಹಸ್ತದಿಂದ ಕೃತಕವಾಗಿ ಮಾಡುವ 
ಹಸ್ತಪತ್ರಿಕೆ (ನಾ). ೧. ಎ ಹಸ್ತಪತ್ರ: ನನ್ನ ಬಾಲ್ಕದ ಬಂಧುರತೆಯನ್ನೆಲ್ಲ ಮರಳಿ | ರತಿಕೇಳಿ. “ಮುಷ್ಟಿಮೈಥುನ” ಪರಾ. (ಸಂ. 

ಕರೆತರುವ ಶಕ್ತಿ ಹಸ್ತಪತ್ರಿಕೆಗೆ ಉಂಟು (ಗಾಳಪ. ೭೪). ೨. ಕೈಬರೆಹದ ಪ್ರತಿ; | | ಹಸ್ತರೇಖೆ (ನಾ). ಅಂಗೈಯಲ್ಲಿರುವ ಗೆರೆ: ಹಸ್ತರೇಖೆಗಳ ಬಗೆಯಂ ಕರುಣದಿಂ 

ಹಸ್ತಪ್ರತಿ: ಈ ಹಸ್ತಪತ್ರಿಕೆಯಲ್ಲಿರುವ ಮುದ್ರಿತವಾಗಿಯೂ ಇರುವ ಅನೇಕ ಕೃತಿಗಳನ್ನು ol ನಿನಗೆ ವಿಸ್ತರಿಸುವೆನು ಕೇಳು (ವೀಶೈಪು. ೪-೨೩-೩೯). (ಸಂ. ಹಸ್ತರೇಖಾ] 

ಆ ಸಂಸ್ಥೆಯ ಪುಸ್ತಕಭಾಂಡಾರದಲ್ಲಿ ಶೇಖರಿಸಲಾಗಿದೆ (ಯಕ್ಷಗಾ. ೧೪). [ಸಂ. ಹಸ್ತಪತ್ರಿಕಾ] ಕ ಲಾಗ, ಹಸ್ತಲಾಘ (ನಾ). ೧. (ಗೌರವಸೂಚಕವಾಗಿ) ಕೈಯನ್ನು ಹಿಡಿದು 


ಹಸ್ತಪರೀಕ್ಷೆ (ನಾ). ಅಂಗೈಯಲ್ಲಿರುವ ರೇಖೆಗಳನ್ನು ಸಾಮುದ್ರಿಕದೃಷ್ಟಿಯಿಂದ ಕರೆತರುವುದು: ಸಸಿದಲೆಯಂ ವಿರಿಂಚಿ ಮುರವೈರಿಗಳಾಗಳೆ ಹಸ್ತಲಾಗಮಂ ಸಸಿನೆ 
ಪರಿಶೀಲಿಸುವುದು; ಕೈ ನೋಡುವುದು: (8). (ಸಂ. ಹಸ್ತಪರೀಕ್ಷಾ! ಕುಡಲೈ ರಾಜಗೃಹದಂತರಮಂ ಪುಗುತಂದು (ಹಾಲಾಸ್ಮ. ೧-೬-೫೫). ೨. ""ಹಸ್ತಸ್ಪರ್ಶ'' 
ಹಸ್ತಪರುಷ (ನಾ). ಕೈಯಿಂದ ಮುಟ್ಟಿ ಶುದ್ಧಗೊಳಿಸುವ ಸಿದ್ದಿ : ಪರಿಪಾಕವಾದ (ಪಂಜೆನೆ. ೧೬೬ ಅಡಿಟಿ): ಈ ಹಸ್ತಲಾಗಕ್ಕೆ ದಾಹಗೊಳ್ಳುತ, ತಮ್ಮ ದೇಹವಂ ದಂಡಿಪರ್‌ 
ಸಕಲಪದಾರ್ಥಗಳ ಹಸ್ತಪರುಷದಿಂದೆ ಶುದ್ದಸಂಸ್ಕಾರವ ಮಾಡಿದಲ್ಲದೆ ಲಿಂಗಕ್ಕೆ |3| ಜನರು ತರತರದೆ (ಪಂಜಿನ. ೧೬೬). ಹಸ್ತಲಾಘು: ೧. ಹಸ್ತಲಾಘದಿ ಚೇಳಿನಿಯ ಜನ 


ಅರ್ಪಿಸಲಾಗದು (ಅಖಂಡೇ. ೧೬೨-೨೪); ಮನಪರುಷ, ವಾಕ್‌ಪರುಷ, ಹಸ್ತಪರುಷ, ವೃತ್ತದಲಿ ವಿಪುಲಾದ್ರಿಯಗ್ರಕೆ ಹತ್ತಿಸಿದೆ ಭೋಯೆನುತಲೇರಿದನಾಗ (ಮುಲ್ಲಾಶ. ೨-೧೦). 
ದೃಷ್ಟಿಪರುಷ, ಭಾವಪರುಷಂಗಳು ಎಂಬ ಪಂಚಪರುಷಂಗಳನ್ನು ಜಗದೀಶ್ವರನು "ಕೈಲಾಗು' ಪರಾ. [ಆ ಹಸ್ತಲಾಘವ] 
ಕೊಟ್ಟರುವನಾಗಿ (ಕೃಷಿಪ್ರ. ೨೭೫). "ಪಂಚಪರುಷ' ಪರಾ. ಹಸ್ತಲಾಘ 'ಹಸ್ತಲಾಗ' ನೋ. 
(ಹಸ್ತ 4 ಪರುಷ, (ಆ ಪರುಸ)] ಹಸ್ತಲಾಘವ (ನಾ).೧. ಕೈಯ ಚಳಕ, ಕೌಶಲ: ಆ ಬಿಲ್ಲುಗಾರರನ್ನೂ ಕರ್ಣನ 
ಹಸ್ತಪಾವಡ `ಹಸ್ತಪಾವುಡ' ನೋ. | ಹಸ್ತಲಾಘವವನ್ನೂ ಮನಸ್ಸಿಗೆ ತಂದುಕೊಂಡು ನನಗೆ ನಿದ್ರೆ ಬರುತ್ತಿಲ್ಲ (ವಚಭಾ. ೧೨೩); 
ಹಸ್ತಪಾವುಡ, ಹಸ್ತಪಾವಡ (ನಾ). [ವೀಶೈ] ಅಭಿಷೇಕ ಮಾಡಿದ ಬಳಿಕ ಕಾಳೆಗವನ್ನು ನೋಡಲು ಬಂದಿದ್ದ ಜನರೆಲ್ಲರೂ ಇವರ ಸಾಧನೆಯನ್ನೂ ಹಸ್ತಲಾಘವ 
ಇಷ್ಟಲಿಂಗವನ್ನು ಒರಸುವುದಕ್ಕಾಗಿ ಪ್ರಶ್ಮೇಕವಾಗಿಟ್ಟಿರುವ .ಮಡಿಬಟ್ಟೆ : ಚಮತ್ಕಾರಗಳನ್ನೂ . . . ಕೊಂಡಾಡುತ್ತಿದ್ದರು (ಒಡಕ. ೩೬). ೨. ಗೌರವಕ್ಕಾಗಿ 
ವೀರಶೈವಳ ಹಸ್ತಪಾವುಡವಿಲ್ಲದೆ ಊರಿಂದೂರಿಗೆ ಬಂದಿ ಹ್ಮಾಂಗ (ಲೋಕಗೀ. ೬೭-೮). | | ಅಥವಾ ಆಸರೆಗಾಗಿ ಕೈಯನ್ನು ಹಿಡಿದು ಕರೆತರುವುದು: ತಲೆವಾಗಿ, 
ಹಸ್ತಪಾವಡ: ಕರದ ಪುಸ್ತಕ ನಾರಿವಾಳ ತೋಳೊಳು ಕಟ್ಟಿದುರು ಭಸಿತದಾಧಾರ ವೃದ್ಧಮನ್ರಿಯ ಹಸ್ತಲಾಘವಂಗೊಂಡು ಭದ್ರಾಸೀನನಾಗುವನು (ಸುಗುಗಂ. ೪೫-೧೨). 


ಹಸ್ತಪಾವಡ ನುಡಿದ ಹರಮಂತ್ರಯೆಡಬಲಂಗಳ ನೋಡ ಶಂಕಿಸಂ ಹಿರಿದು || ೩. ಕೈಕುಲುಕುವುದು; ಹಸ್ತಾಂದೋಲನ; ಸ್ನೇಹಸೂಚಕವಾಗಿ ಕೈಯನ್ನು 
ಕಿಲೌದಿವರೆನ್ನನು (ಗುರುಚಾ. ೩-೫೮). [ಹಸ್ತ 3- ಪಾವುಡ|| ಹಿಡಿದು ಮೆಲ್ಲಗೆ ಅಲುಗಿಸುವುದು: ಅಧ್ಯಕ್ಷರ ಬಳಿ ಹೋಗಿ, ಹಸ್ತಲಾಘವ ಕೊಟ್ಟು 


ಹಸ್ತವಿಸ್ತಾರ ಆ೮೬೧ ಹಸ್ತಾವಚೆಯ 


ನಮಸ್ಕಾರ ಮಾಡಿ ಸ್ವಸ್ತಳಕ್ಕೆ ಹಿಂದಿರುಗಬೇಕು (ಬಲ್ಲಿಪ. ೧೨): ಅವರು ಶ್ರೀಧರನನ್ನು | ಹಸ್ತಾಂತರಣ (ನಾ). ಎ ಹಸ್ತಾಂತರ ೧: ಯಾರೊಬ್ಬರ ಪರವಾಗಿ ಅಂದ 


ನಗುಮುಖದಿಂದಲೇ ಸ್ವಾಗತಿಸಿ ಹಸ್ತಲಾಘವ ಸಲ್ಲಿಸಿದರು (ವಾತ್ಸಲ್ಮ. ೩೪೫). ಯಾವುದಾದರೂ ಸಂವಿದೆಯನ್ನು ಅಥವಾ ಹಸ್ತಾಂತರಣಪತ್ರವನ್ನು ಮಾಡುವ ಅಥವಾ 

೪. ಕೈಚಳಕದಿಂದ ಮಾಡುವ ಕಣ್ಮಟ್ಟು,-- ಗಾರುಡಿ: (9. ಸಂ. | ಬರೆಯುವ ಯಾವ ಮನುಷ್ಯನಾಗಲಿ ಅದರ ಸಂಬಂಧದಲ್ಲಿ ವೈಯಕ್ತಿಕವಾಗಿ 
ಹಸ್ತವಿಸ್ತಾರ (ನಾ). ಎ ಹಸ್ತಮುದ್ರೆ: ಆಕೆಯರ ಚತುಷ್ಟಷ್ಟಿವಿಧಹಸ್ತವಿಸ್ತಾರದಿಂ ಬದ್ದನಾಗಿರತಕ್ಕುದಲ್ಲ (ಭಾಧಾನ. ೧೭೨). [ಸಂ.] 

ಬಲಯಲ್ಲಾವಡೆಯ ಬನಮುರಲ್ಬುಂತೆಂು೧ . . . ಅತಿಮನೋಹರಮಾಗೆ ; ;! ಹೆಸ್ತಾಂತ್ರಿ (ನಾ). ಕೈಕೆಲಸದವನು (7): ಯಿ ಶಸನವನು ಕೆತ್ತಿದಾತ ಹಸ್ತಾಂತ್ರಿ 


(ಚಂದ್ರವು ೧೨-೧೯೪ ವು. |ಸಂ.1 |. ಗೂಳಪ್ಪ (ಎಕ.೩೪।, ಚಕ್ಕನಾ. ೯೦-೯೪:602). | ೫ ಇದು 'ಹಸ್ತತಂತ್ರಿ` ಎಂದಿರಬಹುದೆ 9] 
ಹಸ್ತವ್ಯಾಪಾರ (ನಾ). ಕೈಗಳ ಕಾರ್ಯ. - ಚಟುವಟಿಕೆ: ಅವರು ತಮ್ಮ! | ಹಸ್ತಾಂದೋಣನ (ನಾ). ಕೈಕುಲಕುವುದು; ಹಸ್ಕಲಾಘವ: ಇನ್ನಪಕ್ಷರು 
ಮನೋವ್ಮಾಪಾರವನ್ನು ಪರಮಶಿವನ ಪದಂಗಳಲ್ಲಿಯು . . . ಹಸ್ತವ್ಮಾಪಾರವನ್ನು | ಚಾಧವನೊಂದಿಗೆ ಹಸ್ತಾಂದೋಲನ ಮಾಡಿ ಹೇಳಿದರು (ರತ್ತಗೋ. ೫೩): ಹಸ್ತಾಂದೋಲನ 


ಭಕ್ತರಿಗೆ ವಸ್ತ್ರಂಗಳು ಕೌಪೀನಂಗಳು ನೇಯಿಸಿಕೊಡುವುದರಲ್ಲಿಯು ಇರಿಸಿದವರಾಗಿ ಕೊಟ್ಟು ನಮ್ಮಿಬ್ಬರನ್ನು ಕಳುಹಿದರು (ಮೇದಿಮ. ೧೮೯). (ಸಂ) 


(ಪುರಾವಿ. ೨೩೨). [ಸಂ.1 10| ಹಸ್ತಾಕ್ಷರ (ನಾ). ೧. ಕೈಬರೆಹ: ಓದೆಂದು ಕೊಡೆ ಬರಹವ ಕಂಡು ಗಣಕ 

ಹಸ್ತಶುದ್ದಿ (ನಾ). ವ್ಮಾಪಾರ, ವ್ಯವಸಾಯ, ವೈದ್ಮಕೀಯವೃತ್ತಿ ಮೊದಲಾ ಮೇಲೋದುತೆ ಕಣ್ಬನಿಗಳ ತಂದು ಆದರಿಸೆಮ್ಮಯ್ಮನ ಹಸ್ತಾಕ್ಷರ ಮೇದಿನೀಪತಿಯೆಂದು 
ದುವುಗಳಲ್ಲಿ ಕೈಗುಣದಿಂದ ಉಂಟಾಗುವ ಏಳಿಗೆ,- ಊರ್ಜಿತಾವಸ್ತೆ: (8. ನುಡಿದನು (ತ್ರಿಭುತಿ. ೧೦-೧೪); ಹಸ್ತಾಕ್ಷರದಲ್ಲಿರುವ ವೃತ್ಕಾಸಗಳಿಂದ ಈ ವಿಷಯವನ್ನು 
[ಸಂ.] ತಿಳಿಯಬಹುದು (ಕನ್ನಸಂ. ೬೮). ೨. ಸಹಿ; ರುಜು: ನಿನ್ನ ಇಷ್ಟಾನುಸಾರವಾಗಿಯೇ 

ಹಸ್ತಸಂಜ್ಞೆ (ನಾ). ಹೇಳಬೇಕಾದ ಮಾತನ್ನು ಹಸ್ತವಿನ್ಮಾಸದಿಂದ ಪತ್ರವನ್ನು ಬರೆದು ಹಸ್ತಾಕ್ಷರವನ್ನು ಹಾಕಿ ಕೊಡುವೆನು (ಕವಿಕ. ೫). (ಸಂ. 
ಸೂಚಿಸುವುದು; ಕೈಸನ್ನೆ : ರತ್ನಗಳೊಳುತ್ತಮಮೆನಿಪ್ಪುದನು ಹಸ್ತಸಂಜ್ಞೆಯ ತೋರುತಾ 115 ಹಸಾ ಿಗ್ರ (ನಾ). ೧. ಕೈಬೆರಳು; ಅಂಗುಲಿ: ರಾಜತನಯರ್‌ ಪೂಣ್ಣೆತ್ತಲೀ ಪ್ರಸ್ತರಕ್ಕೆ 
ರತ್ನಗಳ ಬೆಲೆಯ ವಾಕ್ಕದಿ ಪೇಳಬಾರದು (ರತ್ನಶಾ. ೬-೨೬). (ಸಂ. ಹಸ್ತಸಂಜ್ಞಾ। ತಗುಳ್ಳಂಬುದುಮತ್ತಿಕೊಂಡು ಗಗನಕ್ಕೀಡಾಡಿ ವಾಮೇತರಾಯತಹಸ್ತಾಗ್ರದೊಳಾಂತು 

ಹಸ್ತಸರ (ನಾ). ಮುಂಗೈಗೆ ಧರಿಸುವ ಒಂದು ಆಭರಣ: ಹಸ್ತಸರ ಹೊನ್ನ ಬಳೆ | | ತಾಳ್ವಿದುದಜೌಂ ಬಾಳತ್ವದೊಳ್‌ ಕೋಟಿಕಾಂತಿತಮಾ ಕಲ್‌ ಶಿಆ್‌ಕಲ್‌ ತ್ರಿಪೃಷ್ಠಮಹಿಪಂ 
ತೋಳಬಂದಿ ಕರಮೆಸೆಯಲು ಮಾಸತಿಯರಾದರು ರಾಮನರಸಿಯರಂದು ರಾಗದೊಳು | | ಗಕ್ಕುಂ ಪೆಜಂಗಕ್ಕುಮೇ (ಶಾಂತಿಪು. ೫-೨೬); ಶಕುಂತಳೆಯು . . . ತನ್ನ ಹಸ್ತಾಗ್ರದಿಂದ 
(ಕುರಾಸಾಂ. ೩೬-೧೫೯); ಲುಳಿ ಹಸ್ತಸರ![ಪಾತಾಂ. ರವಿ]ಬೆರಲುಂಗುರ ಕಡಗ ತೋಳ್ವಳೆ | ಮುಖವನ್ನು ಮುಚ್ಚಿಕೊಂಡು ಅತಿಭೀತಳಾದಂತಿರುವಳು (ಶಾಕುಂತ. ೯೦-೧೫). 
ಕಂಕಣಸೂಡಗವ . . . ತರಿಸಿ ಕೊಟ್ಟನವನು (ರಾಮವ. ೮-೪೬). (ಸಂ.] ೫| ೨. ಸೊಂಡಿಲು: ಕೊಳದೊಳ್‌ ಬಾಳಮೃಣಾಳಿನೀಕಬಳಮಂ ಕಿಟ್ಚೆತ್ತಿ ಹಸ್ತಾಗ್ರದಿಂ 

[| 


ಹಸ್ತಸಾಮುದ್ರಿಕ [ಸಾಮುದ್ರಿ] ಅಂಗೈರೇಖೆಗಳ ಆಧಾರದ ಮೇಲೆ | |, ತಿಳಿನೀರಂ ತೆಗೆದೂಯ್ಕನೂಡಿಸಿ . . . ಬಾಳಕರೇಣುವಂ ಬಯಕೆಯೊಳ್‌ 
ವ್ಯಕ್ತಿಯ ಭವಿಷ್ಯವನ್ನು ಹೇಳುವ ಶಾಸ್ತ್ರ. ೨. ಹಸ್ತಸಾಮುದ್ರಿಕ | ಕೊಂಡಾಡುತಿರ್ದತ್ತಿಭಂ (ಲೀಲಾವ. ೮-೪)... [ಸಂ.) 
ಶಾಸ್ತ್ರವನ್ನು ಬಲ್ಲ ವ್ಯಕ್ತಿ: ಸ್ತ್ರೀಪುರುಷರ ಯೋಗಾಯೋಗಗಳನ್ನು ಅಭ್ಯಸಿಸಿ ಅವರ | | ಹಸ್ತಾಪಜೇಯ (ನಾ). ಕೈಗೆ ಸುಲಭವಾಗಿ ಎಟುಕುವಂತಹುದು: ನ್ನ 
ಆಗುಹೋಗುಗಳನ್ನು ಕಂಡುಹಿಡಿಯುವ ಹಸ್ತಸಾಮುದ್ರಿಕನಂತೆ. . . ಅರಸುತ್ತ ಬರುವಳು | ಸರ್ವಸಮಂ ನಲ್ನೆಬಲಿತ್ತು ಕಾವೆ ದೊರೆಯಲ್‌ ಹಸ್ತಾಪಜೇಯಂ ಫಲಂ (ವಸ್ತವಂ. ಊ). 


(ಹೇಮಂತ. ೮). [ಸಂ.1 ಟಿ [ಸಂ.) 
ಹಸ್ತಸೂತ್ರ (ನಾ). ೧. ವಿವಾಹ ಮೊದಲಾದ ಮಂಗಳಸಮಯಗಳಲ್ಲಿ | ಹಸ್ತಾಭರಣ (ನಾ). ೧. ಕೈಗೆ ಧರಿಸುವ ಒಡವೆ; ಬಳೆ, ಕಡಗ ಮೊದಲಾದ 
ಮುಂಗೈಗೆ ಕಟ್ಟುವ ಕಂಕಣ, - ಅಭಿಮಂತ್ರಿಸಿರುವ ದಾರ: ""ಕಂಕಣಂ, ಹಸ್ತಸೂತ್ರಂ, ಆಭರಣ: ""ಮುಧ್ರಿಃ - ಮುರಿಕುಂ, ಹಸ್ತಾಭರಣಮುಂ, ಬಳೆಯವುಂ'' (ಕಾಶಕೃ. ೨೨೪). 
ಪ್ರತಿಸರಂ - ಈ ೩ ನೂಲ ಕಂಕಣಂ'' (ಹಲಾಯು ೯೨-೪೦೪). ೨. ಎ ಹಸ್ತಸರ: “ತೀವಿ ೨. [ಜ್ಕೋತಿ] ಹಸ್ತೆ ಎಂಬ ನಕ್ಚತ್ರ. ೧, ೨: ಶ್ರವಣಭೂಷಣದಿಂದೆ ಹಸ್ತಾ 
ಮುಂಗೈಯಲಿಹ ಸರ್ವಭೂಷಣಮೆಯ್ದೆ ಭಾವಿಸಲು ಹಸ್ತಸೂತ್ರಮೆನಿಕ್ಕು'' (ಮಂಗರಾ. ಭರಣದಿಂದೆ ದಿವಿಜಪದಮೆಸೆವಂತೆ . . . ಚೆಲ್ಪಿಂದೆ ಎಷಯೆ ಕಂಗೊಳಿಸಿರ್ದಳು 
೧೦೦-೨೬೨... 1ಸಂ.1 (ಜೈಮಿಭಾ. ೩೧-೧೦). [ಸಂ.] 
ಹಸ್ತಸ್ಟಸ್ತಿಕ (ನಾ). ಕತ್ತರಿಯ ಆಕಾರದಲ್ಲಿ ಕೈಗಳನ್ನು ಅಡ್ಡಲಾಗಿ ಇಡುವುದು; ಕ ಹಸ್ತಾಭಿನಯ (ನಾ). ಇ ಹಸ್ತಮುದ್ರೆ: ಭಾವದ ಬೆಸುಗೆಗಳ ಹಸ್ತಾಭಿನಯ 
ಕೈಗಳಿಂದ ಸ್ವಸ್ತಿಕಮುದ್ರೆಯನ್ನು ರಚಿಸುವುದು: ಉತ್ತರೀಯಾಂತರೀಯಂ | ದೃಕ್ಟ್ಯಸರಣದ ವರಸಾತ್ವಿಕಾಂಗಿಕಸುಗತಿವಿಬ್ರಮದ . . . ವರಲಾಸ್ಮತಾಂಡವವೆಸೆದುದೈೆ 
ತೊನೆಯೆ ತೊಲಗಿ ನಿಂದಿರ್ದಲ್ಲಿ ತಂದಿತ್ತುದುಚ್ಚಸ್ತನದೊಳಮರ್ದ ಹಸ್ತಸ್ಟಸ್ತಿಕಂಗಳ್‌ ರಂಭಾದಿ ನರ್ತಕಿಯರಲಿ ಹೊಸತೆನಿಸಿ (ಕುವ್ಮಾಅ. ೭-೯೩). [ಸಂ.] 
ಬೆಡಂಗಂ (ಆದಿಪು. ೧೧-೧೪೮). [ಸಂ.) ಹಸ್ತಾಮಳಕ (ನಾ). ೧. ಅಂಗೈ ಮೇಲಿರುವ ನೆಲ್ಲಿಯ ಕಾಯಿ;ಕರತಲಾಮಲಕ: 
ಹಸ್ತಾಂಗುಲಿ (ನಾ). ಕೈಬೆರಳು: ಪಂಚಾಕ್ಷರಿಯಿಮ್ಮಡಿಸಿದಂತಿರ್ಪ ಹಸ್ತಾಂಗುಲಿಗಳ || ಭವಸಂಬಂಧದೊಳ್‌ ತೊಟ್ಟ ಸಂಭಾವನೆ ಚಿತ್ತಂಬೊಕ್ಕು ಹಸ್ತಾಮಳಕದ ತೆಅದಿಂ ತೋಲೆ 
ಪ್ರಸಾದಸ್ಥಲಮೆನಿಸಿದ ಪುಣ್ಮೋದರದ . . . ಬಸವರಾಜಂ ಕಾರಣಿಕಪುರುಷಂ | | (ಶಾಚಿಪು ೯-೧೦೩). ೨. (ಆಲಂ) ಸುಲಭ; ಸರಾಗ: ಇದನಾವನರಿವ ಗೋಪ್ಯ 
ಶಿವಭಕ್ತಿಸರ್ವಾಂಗಚರಿತಂ ನೆನೆದು ನೋಡಿ (ಬಸರ. ೨-೩). 1ಸಂ.] ದೊಳರಿತು ಭಾವಿಸುವ ಮುದದೊಳಭ್ಮಾಸಿಸುವನವನಿಗಾನಂದಸಂಪದವು ಹಸ್ತಾಮಳಕ 
ಹಸ್ತಾಂತರ (ನಾ). ೧. (ಆಸ್ತಿ ಮುಂತಾದುವು) ಒಬ್ಬರ ಕೈಯಿಂದ ಇನ್ನೊಬ್ಬರ ಮಾಗಿ ಸಾಯುಜ್ಮಮಂ ಪಡೆವ (ವೆಂಕಾರಾ. ೪-೯-೩೦). (ಸಂ. ಹಸ್ತಾಮಲಕ। ' 


ಕೈಗೆ ಹೋಗುವುದು, “ಒಬ್ಬರಿಂದ ಇನ್ನೊಬ್ಬರಿಗೆ ಸಾಗುವುದು: ಜಮಾನು | | ಹಸ್ತಾರ್ಕ (ನಾ). [ಜ್ಯೋತಿ] ಹಸ್ತಾನಕ್ಬತ್ರದಲ್ಲಿರುವ ಸೂರ್ಯ: ಕೀರ್ತಿಶೇಖರ 
ಹಸ್ತಾಂತರವಾಗುವುದನ್ನು ನಿಷೇಧಿಸಬಹುದು ಅಢಿ'ವಾ ನಿರ್ಬಂಧಿಸಬಹುದು || ಧರಾರಮಣಂಗೆ ಹಸ್ತಾರ್ಕನಂತೆ ಕನ್ಮಾಸಮನ್ವಿತಂ ಬರ್ಪಂತು ಬಲೌಿಯಟ್ಟಿ (ಅನಂಪು. 


(ಭಾಧಾನ. ೨೫೮). ೨. ಕೈಯಲ್ಲಿ ಉಳಿದಿರುವ ಹಣ; ಶಿಲ್ಕು: ವಟ್ಟ ಲಂಚ ಹೊರನಿಲ ೬-೩೧ ವ); ಗಡಿಗೆ ಹಸ್ತಾರ್ಕದಿಂದೊಡೆಯಲದಲೋಡಿನೊಳಗಡಕೆಹೋಳಂ ಮೈಯ 
ಹಸ್ತಾಂತರ ಸಂಜಾಯಿತನಿಲಗಳ ಪರಿವಿಡಿಯಂ ನಿಲಿಸಿ ಸೀಮೆಯಂ ರಕ್ಷಿಸಿದಂ ನೀರಿಂದವೆ ಬಿಡದೇಳುದಿನಮರೆದು ಕಡುಗಂಪಿನಿಂ ಪೊರೆದು ಕುಡೆ ಮಹಾವಶ್ಮ 
(ಕಳನ್ಯ ೭-೨೯). ೩. ಬೇರೆಯವರಿಂದ ಬರಬೇಕಾಗಿದ್ದು, ಇನ್ನೂ ಬಾಕಿಯಾಗಿರುವ ಮಿದು ತಪ್ಪದು (ಜನಮ ೧೩-೫೦). [ಸಂ.1 


ಹಣ. ೪. ಖಜಾನೆ; ಬೊಕ್ಕಸ: ನಿಗದಿಯಾದ ತೆರಿಗೆಹಣ ಅಡ್ಡಿಯಿಲ್ಲದೆ ಹಸ್ತಾಂತರಕ್ಕೆ | | ಹಸ್ತಾವಚಯ (ನಾ). ಕಯ್ಕಿಂದ ಹೂವನ್ನು ಸಂಗ್ರಹಿಸುವುದು: 
 ವಸೂಲಾಗಿ ಬರುತ್ತದೆ (ಕಥಾಮಂ. ೪. ೬೦):ಆಳಿಕೆ ಆಳಿಕೆಗೆ ಹಸ್ತಾಂತರದ ಸುವರ್ಣಾದಾಯ || ಹಸ್ತಾವಚಯದಿನುರುಪುಷ್ಟಸ್ತಬಕಮನುನ್ಮದಭ್ರಮದ್ಭ್ರಮರಪರಿತ್ರಸ್ತಮತಿ ಮೆಲ್ಲನೆಜಗಿ 
ಹೆಚ್ಚುತ್ತಲೇ ಬಂತು (ಚಿತ್ರಪಾ. ೫ ಉಪೋದ್ಭಾತ). (ಸಂ. ಘನಸ್ತನವತಿ ಕೊಯ್ದಳಾಮ್ರಶಾಖೆಯೊಳೊರ್ವಳ್‌ (ಕಾವ್ಕಾಮ ೫೦೪). ೫೦.) 


ಹಸ್ತಾವಲಂಬ ೮೮೬೨ ಹಸ್ತೋದಕ 


ಹಸ್ತಾವಲಂಬ (ನಾ). ಕಯ್ಮ ಆಸರೆ: ಮಂಗಳಾಳಂಕರಣಾಲಂಕೃತಂ ಸೌಧರ್ಮೆಂದ್ರದತ್ತ ಹೆಸ್ತಿನಿಯನವಚ್ಲೆಗೆಯ್ದು ಕರಿಯೂಢಿ'ಮುನಟ್ಟುವುದಿಲ್ಲಿ (ಶಾಂತಿಪು. ೨-೧೦೫). 


ಹೆಸ್ತಾವಲಂಬನಾರೂಢಶುಭಪರಿಣಾಮಂ . . . ಶಿಬಿಕೆಯನೇಟ್‌ದಾಗಳ್‌ (ಆದಿಪು ೯-೭೨). ೨. [ಕಾಮಶಾ] ಪದ್ಮಿನಿ, ಚಿತ್ತಿನಿ, ಹಸ್ತಿನಿ ಮತ್ತು ಶಂಖಿನಿ ಎಂಬ ನಾಲ್ಕು 
[ಸಂ.) ಬಗೆಯ ಸ್ತ್ರೀಜಾತಿ ಗಳಲ್ಲಿ ಒಂದು ಮತ್ತು ಆ ಜಾತಿಗೆ ಸೇರಿದ ಸ್ತ್ರೀ: ತೊಡೆ 
ಹಸ್ತಾಹಸ್ತಿ (ನಾ). ಕೈ ಕೈ ಕಾಳಗ; ತುಮುಲಯುದ್ಧ : (8. (ಸಂ) ತೋಳಂಗುಲಿ ಕಂಧರಂ ದ್ವಿಜಮಿವೆತ್ತಂ ಕೋಮಲಂ. .. ಪದ್ಮಾಸ್ಕಮೊಳ್ಳುಡಿಗಳ್ಳಿಟ್ಟಿತುವಾಗೆ 
ಹಸ್ತಾಹಸ್ತಿಕೆ (ನಾ). ೧. ಐ ಹಸ್ತಾಹಸ್ತಿ. ೨. ಏನಿಮುಯ: ಆಕೆಯ ವದನವಿಂದೀ | 5! ಹಸ್ತಿನಗ ದಾನಾಮೋಬಮಕ್ಕುಂ (ಮದಿ. ೨-೬); ಮೂರಲಮದು ಹಸ್ತಿನಿಗೆ ಒಡದು 
ನಿನ್ನ ವದನಕೆ ಮತ್ತಲ್ಲಿಂದೆನ್ನ ಚರಣಕೆ ಹಸ್ತಾಹಸ್ತಿಕೆಯಿಂದಲಿಂದು ಈ ತಿಲಕವು ಚಿತ್ತಿನಿಗೆ ಪಡುವಲದು ಶುದ್ಧಶಂಖಿನಿಗೆ ತೆಂಕಲಿನ ಬೀಡು ಪದ್ಮಿನಿಗೆ (ಸರ್ವಜ್ಞ. ೧೬೩೦); 
ನೆಗಳ್ದುದಿದತುಳದುಷ್ಕರ.) (ಗಾಢಾಸ. ೪೫:೭೯). [ಸಂ. ಹಸ್ತಾಹಸ್ತಿಕಾ) | ಒಳ್ಳಿತಲ್ಲದ ನಡೆ ದೊಡ್ಡ ನಡುವು. .. ಗದ್ಗದ ಧ್ವನಿಯುಳ್ಳವಳು ಇವಳು ಹಸ್ತಿನೀಜಾತಿಸ್ತ್ರೀ 
ಹಸ್ತಾಳಂಕೃತಿ (ನಾ). ಕೈಗೆ ತೊಡುವ ಕಡಗ, ಬಳೆ ಮೊದಲಾದ ಆಭರಣ: ಯೆಂದರಿವುದು (ಕಾಮಶಾ. ೨೦೬). ೩. [ಯೋಗ] ದೇಹದ ಹದಿನಾಲ್ಕುನಾಡಿಗಳಲ್ಲಿ 
““ಕಂಕಣಮಾವಾಪಂ ವಳಯಂ ಕಟಕಂ ಪಾರಿಹಾರ್ಯನಾಮಂ ಹಸ್ತಾಳಂಕೃತಿ'' ಒಂದು: ನಾಡಿಗಳ ಚೌದಶಗಳಿಗೆ ನಾಮಗಳಾಯುರು ಸುಷುಮ್ಮೆಯು ಪಿಂಗಳೆಯು 
(ವಸ್ತ್ರುಕೋ. ೭೬-೬). ಸಂ. ಹಸ್ತಾಲಂಕೃತಿ] 10, ಯಾಡಾ ಸರಸ್ವತಿ ಪೂಷವಾರುಣಿ ಮೆರೆವ ಹಸ್ತಿನಿ ಜಿಹ್ಮೆಯಾ ಅಶ್ವಿನಿ ಅಲಂಬುಸೆಯು 
ಹಸ್ತಿ (ಗು). ೧. ಕೈಗಳುಳ್ಳ. (ನಾ). ೨. ಸೊಂಡಿಲುಳ್ಳುದು; ಆನೆ: ಹಸ್ತಿಯ - . - ಗಂಧವಾರಿಯು ವರಸೆದಪ್ಪದೆಯಿರುವವಾ ಶಂಖಿನಿಸಹಿತವಾಗಿ (ಗಗತಾ ೯-೧೧). 
ತನ್ನ ಮುನ್ನಿನ ಭವಾವಳಿಯೆಲ್ಲಮನೆಯ್ತೆ ಪೇಟೆ ಲೋಕಸ್ತುತದೇಶಭೂಷಣ (ಸಂ. ಹಸ್ತಿನೀ) 
ಮಹಾಮುನಿಪುಂಗವರ್‌ (ಪಂರಾಮು. ೧೫-೫೩); ದೇವಕಿ ಫೊತ್ತಳಂತತಿವ್ಕಾಕುಳವೃತ್ತಿಯಂ | | ಹಸ್ತಿಪಕ (ನಾ).ಆನೆಯನ್ನು ನಡೆಸುವವನು; ಮಾವುತ: ""ಹಸ್ತಿಪಕ, ಹಸ್ತಾರೋಹಃ, 
ನಿಜಫಲಸ್ತಬಕಂ ವನಮತ್ತಹಸ್ತಿಹೇಳಾಕರಭಗ್ನವಾಗೆ ಕಡುಪಾಡಲಟ್‌ದೊಂದು ನವಾಮ್ರ ನಿಷಾದೀ - ಈ ೩ ಮಾವಂತಂ'' (ಹಲಾಯು. ೩೮-೭೨); ಹಸ್ತಿ[ಪ][ಪಾಠಾಂ. ಸ]ಕಂ 
ವಲ್ಲರಿವೋಲ್‌ (ಜಗಎ. ೨-೫೬).೩, ಹಸ್ತಿನಾಪುರವನ್ನು ನಿರ್ಮಿಸಿದ ಚಂದ್ರವಂಶದ |16| ಬಿಗಿದೊಂದಿದಂದು ಬಿಲ್ಲಿಗೆ ಮೊದಲಾಗಿ ಕಿಟ್ಸಜ್‌ ತಗುಳ್ಲಿರೆ 'ಕಾಲ್ಗಳೊಳಂತದೊಂದುಮಂ 
ಒಬ್ಬ ಅರಸ: ಭರತಸೂನು ಸುಹೋತ್ರನಾತನ ನರಕುಮಾರಕ ಹಸ್ತಿ ಹಸ್ತಿನಪುರಿಗೆ | ಬಗೆಯದೆ ಮಾಜ್‌ ಹಾರಿಯೊಳರಂ ಮುಗುದಂದುವು ಮತ್ತಹಸ್ತಿಗಳ್‌ (ವರ್ಧಮಾ ೮೪೯). 
ಹೆಸರಾಯ್ತಾತನಿಂದವೆ (ಕುವ್ಮಾಆ. ೨-೧೯). ೪. (ಆಲಂ) ದೊಡ್ಡದು; ಹಿರಿದು: (೫ಂ.] 
“ಹಸ್ತಿವಾವುಜ' ಪರಾ. (ಸಂ. ಹಸ್ತಿನ್‌। ಹಸ್ತಿಪಾದ (ನಾ). ಒಂದು ಬಗೆಯ ಔಷಧೀಸಸ್ಕ; ಆನೆಕಾಲುಗಿಡ :ನೆಲಮುಚ್ಚಿಲು, 
ಹಸ್ತಿಕಂದ (ನಾ). ಗೆಡ್ಡೆಗಳನ್ನುಳ್ಳ ಒಂದು ಬಗೆಯ ಔಷಧೀಸಸ್ಕ: ಹಸ್ತಿಪಾದ, ಹಕ್ಕರಿಕೆ, ಆನೆಕಾಲುಗಿಡ, ನಾಯಿನಾಲಗೆಗಿಡ (ಮೃಡಿಗಿ. ೩೩-೬೪೧). [ಸಂ.] 
*“ತ್ವಗ್ಹೋಷಾರಿ ಎ ಹಸ್ತಿಕಂದ'' (ಓಷಧಿ. ೬). [ಸಂ.) 2) ಹಸ್ತಿಮಶಕಾಂತರ (ನಾ). ಆನೆಗೂ ಸೊಳ್ಳೆಗೂ ಇರುವ ವೃತ್ಮಾಸ; 
ಹಸ್ತಿಕಕ್ಸ್ನ (ನಾ). ೧. ಸಿಂಹ. ೨. ಹುಲಿ. ೩. (?); ಏನೆಂಬೆನ್ಶೆ ಕಪಿವರನ ಒಂದಕ್ಕೊಂದು ಹೋಲಿಕೆಯೆ ಆಗಲಾರದಂತಹ ಸ್ಥಿತಿ; ಬಹಳ ವೃತ್ಕಾಸ 
`ಕೋಳಾಹಳದ ಕದನವ ಕರೆದು ನಖದಲಿ ಹೊಯ್ದು ಕರದಲಿ ಕಾದುವಂದದಲಿ ಮುರಿದು ವಾಗಿರುವುದು: ರಾಜ್ಕಕ್ಕಂ ತ್ರಿಭುವನಸಾಮ್ರಾಜ್ಕಕ್ಕಂ ಬಗೆಯೆ ಹಸ್ತಿಮಶಕಾಂತರಂ 
ಬಾಲದಲಡಿಗಡಿಗೆ ಬೊಬ್ಬಿಟ್‌ದು ಹೆಣಗಿದನಿನಸುತನ ಭಾಸುರದ ಹೇಮಧ್ವಜದ (ಶಾಂತಿಪು. ೫-೭೨); ಪರಿಕಿಪೊಡೆ ಹಸ್ತಿಮಶಕಾಂತರಮೆನಿಪ್ಪುದು ತನ್ನ [ಗು]ಣದ ನೆಗಟ್ಟರ 
ಹಲಗೆಯ ಹಸ್ತಿಕಕ್ನದಲಿ (ಕುವ್ಮಾಕ. ೨೨-೧೮). (ಸಂ. | ` ಗುಣದಂತರಂ (ಎಇ. ೫೪ ೬೦-೧೫; 1081). "ಅಜಗಜಾಂತರ' ಪರಾ. [ಸಂ.) 
ಹಸ್ತಿಕರ್ಣಿ (ನಾ). ಒಂದು ಬಗೆಯ ಔಷಧೀಸಸ್ಮ: “'ಶ್ರೀಶ(ಟಾಲು:)ಲಾಟುಃ- |5| ಹಸ್ತಿಮೂರ್ಯ (ನಾ). ಅತಿಮೂರ್ಯ; ದೊಡ್ಡ ಮೂರ: ನಾಸ್ತಿಯೆಂಬ ವಸ್ತುವ 
ಬೆಲ್ಲವತ್ತದ ಹೀಚು, ಹಸ್ತಿಕರ್ಣಿ'' (ಓಷಧಿ. ೧೬೮). [ಇ ಸಂ. ಹಸ್ತಿಕರ್ಣ] ನಾಸ್ತಿಯೆಂದರಿಯದೆ ಅಸ್ತಿಯೆಂದು ಕಂಡರೆ ಹಸ್ತಿಮೂರ್ಯನು (ವಾದಿಕೀ. ೧೫೩-೨೮). 
ಹಸ್ತಿಗಂಧಿ (ನಾ). ಒಂದು ಬಗೆಯ ಔಷಧೀಸಸ್ಕ: ""ಶ್ರೀಹಸ್ತಿನೀ, ಭೂರುಂಡೀ [ಸಂ.) 
- ಈ ೨ ಹಸ್ತಿಗಂಧಿ'' (ನಾಚರಾ. ೧೦೮). "ಹಸ್ತಿಗನ್ನೆ' ಪರಾ. (1 ಹಸ್ತಿಯೂಧ (ನಾ). ಆನೆಗಳ ಹಿಂಡು: ಮಲಯಸುಂದರನೆಂಬಾನೆಯುಂಟು 
ಹಸ್ತಿಗನ್ನೆ (ನಾ). ಒಂದು ಬಗೆಯ ಔಷಧೀಸಸ್ಮ: ""ಭೂರುಂಡೀ ಎ ಹಣ್ಣೆ, | ಹಸ್ತಿಯೂಧಕ್ಕೆಚೆಯನಪ್ಪುದು (ವಡ್ಡಾರಾ. ೩೪-೨೦). [ಸಂ.) 
` ಹಸ್ತಿಗನ್ನೆ'' (ಓಷಂ. ೧೧೨). "ಹಸುರ್ಗನ್ನೆ' ಪರಾ. [1] 30 ಹಸ್ತಿರದ (ನಾ). ಎ ಹಸ್ತಿದಂತ: ಕಸ್ತೂರಿಕಾಂಡಕಂ ವನ (ಪಾಕಾಂ. ನವ] ಹಸ್ತಿರದಂ 
ಹಸ್ತಿಘಟೆ (ನಾ). ಆನೆಗಳ ಹಿಂಡು; ಗಜಸೈನ್ಮ : ಪಲ್ಲವಕುಲತಿಲಕಂ ಶ್ರೀಮನ್‌ ಹಸ್ತಿಮಸ್ತಕೋದ್ಭವ ಮುಕ್ತಾವಿಸ್ತಾರಮೆಂದು ತಂದು ಸಮಸ್ತವನಾಧೀಶರವನಿಪತಿಯಂ 
ಬೀರನೊಬಮ್ಬ ಪ್ರಿಢಿ ವೀರಾಜ್ಕಂಗೆಯ್ಕೆ ಸಾನ್ನರನ ಮೇಗೆಟಬ್ಟು ಹಸ್ತಿಘಟೆ ಕಂಡರ್‌ (ಆದಿಪು. ೧೨-೬೭). [ಸಂ.) 
ಗೆಯ್ಯು ಕಾಳೆ(ಗ]ದೊಳಇಸ್ಸಿಯ ಕಾದು (ಎಕ. ಸ, ಶ್ರೀನಿವಾ. ೬೪-೩; ಸು. 930). ಹಸ್ತಿವಾವುಜ (ನಾ). ದೊಡ್ಡದಾಗಿರುವ ಒಂದು ಬಗೆಯ ಚರ್ಮವಾದ್ಕ: 
ಸಂ. ಹಸ್ತಿಘಟಾ) ಹಸ್ತಿವಾವುಜ ವೀಣೆ ಮದ್ದಳೆ ರಾವಣಹಸ್ತ . . . ಸ್ವರಮಂಡಲ ಮುಖ್ಯಸಕಲ 
ಹಸ್ತಿತಂತ್ರ (ನಾ). ಆನೆಗಳನ್ನು ಪಳಗಿಸುವ ವಿದೈೆ; ಗಜಶಾಸ್ತ್ರ: ರತ್ನಪರೀಕ್ಷೆಯೊಳ್‌ || ವಿದ್ಯಾಸ್ತ್ರೀಯರಿರ್ದರಿಕ್ಕೆಲದಿ (ಮೋಹತ. ೧೮-೪೬). [ಹಸ್ತಿ * ಅವುಜ] 
ತುರಗಶಾಸ್ತ್ರದೊಳುತ್ತಮಹಸ್ತಿತನ್ರದೊಳ್‌ . . . ಅರ್ತ್ವಶಾಸ್ತ್ರದೊಳ್‌ ಯತ್ನಪರಂ | | ಹಸ್ತಿಶಾಲೆ (ನಾ). ಆನೆಯ ಲಾಯ; ಗಜಶಾಲೆ: ನಿರುತಂ ಶುದ್ದಾಂತಕಾಂತಾ 
ಪಲರ್ಪ್ಪೊಗಳೆ ಧಾಸಸಣಿಯೊಳ್‌ ವಿಭು ವೀರಶಾನ್ತರಂ (ಎಕ. ೪1, ನಗರ. ಗೃಹಪರಿವೃತಿಯಿಂ ಹಸ್ತಿಶಾಲಾದಿ ನಾನಾಪರಿವಾರಾವಾಸವಿನ್ಮಾಸದಿಂ . . . ರಂಜಿಸಿರ್ಕುಂ 
೪೮-೯. ಸು. 1060). [ಸಂ.) ಕರುಮಾಡಂ (ಪುಷ್ಪಪು ೯-೨೯). (ಸಂ. ಹಸ್ತಿಶಾಲಾ] 
ಹಸ್ತಿದಂತ (ನಾ). ಆನೆಯ ಕೋರೆ; ಗಜದಂತ: (8. ಸಂ. ಹಸ್ತೆ (ನಾ). ವ ಹಸ್ತ: ಹಸ್ತೆ ಮಳೆ ಹುಯ್ಕದಿದ್ದರೆ ಹೆತ್ತ ತಾಯಿಯೂ ಅನ್ನ ಇಡಳು 


ಹಸ್ತಿನಖ (ನಾ). ೧. ಕೋಟೆಯ ಹೆಬ್ಬಾಗಿಲು ಅಥವಾ ಮಹಾದ್ವಾರದ || (ಗಾದು. (ಸಂ. ಹಸ್ತಾ] 
ಮುಂದೆ (ವೈರಿಗಳು ನುಗ್ಗಿ ಬರದಂತೆ ತಡೆಯಲು) ನಿರ್ಮಿಸುತ್ತಿದ್ದ ಮಣ್ಣಿನ | | ಹಸ್ತೋದಕ (ನಾ). ೧. ಊಟ ಆರಂಭವಾಗುವ ಮುನ್ನ ಆಚಮನಕ್ಕಾಗಿ 


ದಿನ್ನೆ: ""ಹಸ್ತಿನಖಃ, ಪರಿಕೂಟಃ-- ಈ ೨ ಹೆಬ್ಬಾಗಿಲ ಕಟ್ಟು'' (ಹಲಾಯು. ೪೮-೧೩೩). | ಬಲಗೈಗೆ ಹನಿಸುವ ನೀರು; ಆಪೋಶನದ ನೀರು: (8. ೨. ದಾನ ಕೊಡುವಾಗ 
೨. ಹೆಬ್ಬಾಗಿಲು; ದೊಡ್ಡಬಾಗಿಲು; ಮಹಾದ್ವಾರ: "`ಪರಿಕೂಟಮಾ | ಎರೆಯುವ ಮಂತ್ರಪೂರ್ವಕವಾದ ನೀರು; ಕೈಧಾರೆ: ಯಾ ಸ್ಥಾನದಲು 
ಹಸ್ತಿನಖಮೆನಲು ಪೆರ್ಬಾಗಿಲಕ್ಕು'' (ಮಂಗರಾ. ೫೭-೪). ([ಸಂ.1 ಗೆ ಮಾನ್ಯ ವಾಗಿ ಊರುಗಳಂ ಭೂಮಿಗಳಂ ಧನಂಗಳಂ ಈ ಲಿಂಗಕ್ಕೆ ಹಸ್ತೋದಕವಂ 


ಹಸ್ತಿನಿ (ನಾ). ೧. ಹೆಣ್ಣಾನೆ; ಕರಿಣಿ: ವನಗಜಯೂಧಮಳ್ಳಿ ಪೆಆಗಿರ್ದಿರದೊಡ್ಡಲೌ || ಮಾಡಿಕೊಟ್ಟು ದುವಂ (ಸಾಣಇ. ೫%, ೧೭೭-೧೦; 1190). ೩, [ವೀಶೈ] ಗುರು 
ದೋಡುವಲ್ಲಿ ದಂತಿನಿ ಮೊಲೆಯೂಡೆ ನಿಂದು ನಿಜಪೋತಮನಾಗಳೆ ಸಿಂಹಮೆಯ್ದಿ ಪಾದೋದಕ, ಲಿಂಗಪಾದೋದಕ, ಜಂಗಮಪಾದೋದಕ, ಸ್ಪರ್ಶನೋದಕ, 


ಆ 


ಹಸ್ತೋದಕಂಗೆಯ್‌ ೮೮೬೩ ಹಳಧರ 


ಅವಧಾನೋದಕ, ಆಪ್ಕಾಯನೋದಕ, ಹಸ್ತೋದಕ, ಪರಿಣಾಮೋದಕ, | 
ನಿರ್ನಾಮೋದಕ ಮತ್ತು ಸತ್ಕೋದಕ ಎಂಬ ಹತ್ತುವಿಧ ಪಾದೋದಕಗಳಲ್ಲಿ 


|. ಹಳಚಿಕೆವೆತ್ತ ವಸ್ತ್ರದ ವಿಲಾಸದ ಚೆನ್ನಿಗರಲ್ಲಿ ಮೇಳವಂ ಬಳಸದಿರು (ಶಾಂತೀಶ್ವ. 
್ಲಿ | | ೧೦-೬). [ಹಳಚಿಕೆ * ಪೆಜ್ಬು] 
ಒಂದು; "ಲಿಂಗವನ್ನು ಹಸ್ತದಲ್ಲಿರಿಸಲು ಅದು ಹಸ್ತೋದಕವು'' (೩ವಾಕೋ | | ಹಳಚಿಗೆ "ಹಳಚಿಕೆ' ನೋ. 
೧೦೪): ಎನ್ನ ಆತ್ಮವೆ ಪರಮಾಮೃತದ ನೈವೇದ್ಯವಯ್ಮ ನಿಮಗೆ ಎನ್ನ ಪರಿಣಾಮವೆ | | ಹಳಚ್ಚು "ಪಳಂಚು' ನೋ. 
ಷಸ್ತೋದಕವಯ್ಕ ನಿಮಗೆ (ಅಖಂಡ. ೨೪೧-೮೭). ಹಸ್ತದೊಳಗಿದ್ದ ತೀರ್ಥವನು ! $| ಹಳಚ್ಚು "ಪಳಂಚ್ಮು' ನೋ. 
ಸಲಿಸಿದ್ದೇ ಹಸ್ತೋದಕ. ಆ ಇಟ್ಟಲಲ್ಲಿದ್ದ ತೀರ್ಥವನು ಮೂರು ಸ ಸ್ವೀಕರಿಸಿದ್ದೇ | | ಹಳಚ್ಚಗೆ "ಹಳಚಗೆ' ನೋ.. 
ಪರಿಣಾಮೋದಕ (ಕರ್ನಾಕ, ೧೨). "ಪಾದೋದಕ: ಪರಾ. 110.) | ' ಹಳಚ್ಚು "ಪಳಂಚು,' ನೋ. 
ಹಸ್ತೋದಕಂಗೆಯ್‌ (ಕ್ರಿ) ದಾನವಸ್ತುವನ್ನು ದಾರಯೆರೆದು ಕೊಡು: | | ಹಳತು "ಪಟದು' ನೋ. 
ಶ್ರೀನನ್ಹಿ ಪಣ್ಣಿತದೇವರ್ಗ್ಗೆ ಹಸ್ತೋದಕಂಗೆಯ್ದು ಕೊಟ್ಟೆವಾ ಗ್ರಾಮಮಂ (ಸೌಣಇ. 2೧(, | | ಹಳದಿ, ಪಳದಿ, ಹಲದಿ (ನಾ). ೧. ಅರಿಸಿನದ ಬಣ್ಣ; ಪೀತವರ್ಣ :ಕಿವಿಯಲಿಕ್ಕಿದ 
೪೬-೪೧: 1072). (ಹಸ್ತೋದಕ 4 ಕೆಯ್‌ |  ಬಳಹದೋಲೆ ಹಳದಿಯ ಉಡುಗೆ "ಬಸರ. ೯-೧೦೧); ಹಳದಿ ಪಾರಿಯ ಪಚ್ಚೆ 
ಹಸ್ತ್ಯಾರೋಹ (ನಾ). ಆನೆಯನ್ನು ನಡೆಸುವವನು; ಮಾವುತ: "“ಹಸ್ತಿಪಕಃ | |  ಚೋನೆಗಪಳಿ ಸುವರ್ಣಾವಳಿಯ ಸಂಧ್ಕಾವಳಿಯುದಯರಾಗದಲಿ ರಚಿಸಿದ ಹಕ್ಕರಿಕೆಗಳ 
ಹಸ್ತಾರೋಹ;, ನಿಷಾದೀ -- ಈ ೩ ಮಾವಂತಂ'' (ಹಲಾಯು. ೩೮-೭೨). 1ಸಂ.] | - » ೬ ರಚಿಸಿದರು (ಕುವ್ಕಾಭೀ. ೪-೪೯); ಇಲ್ಲಿ ಕೆಂಪು; ಅಲ್ಲಿ ಹಳದಿ (ಅನಿಕೇ. ೨೦-೧೧). 


10 


| 


ಹಳ, "ಪಟ್ಟಿ' ನೋ. | ೨. ಅರಿಸಿನ: "ಹಳದಿಗಡಿಗೆ' ಪರಾ. ಗಿ ಪಳದಿ: ೧. ""ಪಳದಿ - ಹರಿದ್ರಾ'' 
ಹಳ `ಹಲ್ಕ' ನೋ. (ತದ್ಬಕೋ. ೨೫); ಕೆಂಪಸಿತಂ ಪಳದಿ ಪಳುಕು ಪಚ್ಚೆಗಳ ಬಣ್ಣದಿಂದೆ (ಜೈಮಿಭಾ. ೮-೪). 
ಹಳಕು "ಪಟಿಕ' ನೋ. 


೩. ಹಳದಿಬಣ್ಣದ ಬಟ್ಟೆ: ಸುವರ್ಣಪಳಿಯ ಪಳದಿಯ ಚೋನೆಗವಳಿಯ ಪಲಬಗೆಯ 
ಹಳಕೆ (ನಾ). ಹಳೆಯದಾಗಿರುವಿಕೆ : ಆ ಕಾಣುವ ಮೂಡಲ ಗೋಡೆಯು ಹೊರಗಣಿಂದ ಪಲ್ಲಣದ . . : ಪರುಠವಣೆ ಪಸರಿಸೆ (ರಾಜಶೇ ೬-೧೧ ವ). ಹಲದಿ : (8). 
ನೋಡುವವರಿಗೆ ಕಲ್ಮಟ್ಟಿಡದ ಹಳಕೆಯ ಬಣ್ಣಗಳಿಂದ ಹಾವಸೆಗರುಕೆಗಳಿಂದ ಅಚ್ಚುಕಟ್ಟಾಗಿ | | [ ಪ್ರಾ. ಹಲದ್ದೀ, ಹಲದ್ದಾ, ಹಲಿದ್ದಾ./ ಸಂ. ಹರಿದ್ರಾ! 
ಬಲವಾಗಿ ಭದ್ರವಾಗಿ ಮುದ್ದಾಗಿದೆ (ಬೆಟ್ಟಅ. ೬೭-೨೭). [ಹಳ (ಆ ಪಟದ) ೬ -ಕೆ! | | ಹಳದಿಕಣಗಲು (ಕ್ರಿ). ಹಳದಿ ಬಣ್ಣದ ಕಣಗಿಲು: (ಮ್ಮ ೫೩-೧೦೬೬). 
ಹಳಗ, ಹಳಗು (ನಾ). ಕಳೇಬರ; ಅಸ್ತಿಪಂಜರ: ಜಿಹ್ಟೇಂದ್ರಿಯ ವಿಷಯಾಸಕ್ತಂಗಳಪ್ಪ | (ಹಳದಿ 4 ಕಣಗಲು ( ಕಣಗಿಲೆ) 
ಕಾಗೆಗಳಾನೆಯ ಹಳಗದ ಪಡುಕೆಗೊಳಪೊಕ್ಕು ಪೂಜಮಡಲಾಅದ ಮಹಾನದಿಯ |20| ಹಳದಿಗಡಿಗೆ (ನಾ). ಅರಸಿನದಿಂದ ಅಲಂಕೃತವಾದ ಗಡಿಗೆ (?): ಹಕಳಾಡದ 


15 


ಪೊನಲಿಂ ಹಿರಿದು ದುಃಖವನೆಯ್ದುವಂತೆಯುಂ (ದ್ವಾದಶಾ. ೮-೬೧ ವ); ಸುಗ್ರೀವ . . . ಬಿರುದು ಹಳದಿಗಡಿಗೆ ಹಗಲುದೀವಿಟಿಗೆ ಸಹ ಕೊಟರೂ (ಎಕ. ೩೪1 ಗುಬ್ಬಿ. ೬೯-೩೪; ?). 
ರಘುನಾಢಗಾ ಸತ್ವವನ್ನೋಡಲೆಂದು ತನ್ನಣ್ಣ ಕೊಂದ ಹಳಗವಂ ತೋರಿಸಲೈ | ; [ಹಳದಿ + ಗಡಿಗೆ] 

(ತುರಂಗ, ೩೪-೬೮). ಹಳಗು: ಗಳಿಸಿ ಪಾಪವನ್ನು ಯಮನ ಬಳಿಗೆ ಒಯ್ದ ತನುವ ನಾಯ | | ಹಳದಿಗುಳ್ಳ (ನಾ). ಒಂದು ಬಗೆಯ ಸಸ: “ಹಳದಿಗುಳ್ಳ ಆನೆಸುಂಡೆಗಿಡ'' 
ಹಳಗಿಗಿಂದ ಕಡೆಯ ಕಾಂಬುದೆಂದಿಗಪ್ಪುದೊ (ಸುಸಾರ. ೬೩-೪). (ಇ ಪಲಗ ?) | (ಮೈಡಿಗಿ. ೭೦-೧೪೪೦). (ಹಳದಿ + ಗುಳ್ಳ) 


ಹಳಗನ್ನಡ "ಪಟಗನ್ನಡ' ನೋ. 
ಹಳಗಾಗು (ಕ್ರಿ). (ಆಲಂ) ಅಪಮಾನಿತನಾಗು; ಕೀಳಾಗು: ಕೈ ಹೊಯ್ದು ನಕ್ಕಳು 


| ಹಳದಿಗೋರಟೆ (ನಾ). ಹಳದಿಬಣ್ಣದ ಹೂವುಗಳನ್ನು ಬಿಡುವ ಒಂದು 
ಬಗೆಯ ಸಸ್ಮ: ""ಬಾಲಪುಷ್ಟಃ,-- ಹಳದಿಗೋರಟೆ, ಸೇವಂತಿಗೆ'' (ಓಷಧಿ. ೧೦೮); 


ದ್ರುಪದರಾಜಸುತೆ ನೆರೆದ ಪೃಢ್ವೀಶ್ವರರ ಮಧ್ಮದೋಳ್ಲುರುಹಿರಿಯರೋಳ್ಕ್ಮುಂದೆ ಹಳದಿಗೋರಟೆ ಸೊಪ್ಪು, ಅಮರದವಳ್ಳಿ . . . ತುಪ್ಪದಲ್ಲಿ ಹಾಕಿ ಕಾಸಿ ಆ ತುಪ್ಪವ 
ಹಳಗಾದನು (ತುರಂಗ. ೨೩-೨೨). (ಹಳಗ *- ಆಗು) ತೊಡೆಯಲು ಬೆಂದ ಹುಣ್ಣು ಮಾಣುವುದು (ವೈದ್ಮಸಾ. ॥ ೧೬೦). 
ಹಳಗಿಸು 'ಪಳಗಿಸು' ನೋ. [ಹಳದಿ 4 ಗೋರಟೆ (ಆ ಗೋರಂಟೆ)] 
ಹಳಗು `ಹಳಗ' ನೋ. ಹ ಹಳದಿಜ್ಬರ (ನಾ). ಕಾಮಾಲೆ ಮತ್ತು ಕಪ್ಪುಬಣ್ಣದ ವಾಂತಿ ಉಂಟಾಗುವ 
ಹಳಗ 'ಪಲಗೆ' ನೋ. ಉಷ್ಣದೇಶದ ಒಂದು ಬಗೆಯ ಜ್ವರ: ದಕ್ಷಿಣ ಆಫ್ರಿಕ, ಕಾಂಗೋ ಪ್ರಾಂತಗಳಲ್ಲಿ 


ಹಳಚಗೆ, ಹಳಚ್ಚಗ (ಅ). ೧. ನಿರ್ಮಲವಾಗಿ; ಸ್ವಚ್ಛವಾಗಿ: ಕಳಮೆಯನ್ನವ ""ಹಳದಿಜ್ವರ'' ಎಂಬೊಂದು ಭಯಂಕರ ಬೇನೆಯಿದೆ (ಬಾಲಪ್ರ. ॥॥, ೧೬೮೮); ಅನಾಫಲಿಸ್‌ 
ತೊವರಿಯ ಹಳಚಗಿರುವ ತೊಯಿ ರಸ ಹುಣಿಸೆಪಳಿದ್ಮವ ಎಳೆವೆಣ್ಣುಗಳಿಕ್ಕಿದರು (ಜ್ಞಾನಚ. ಮಲೇರಿಯಾ (!!ಚ೩ಗ೩) ಜ್ವರವನ್ನೂ ಸ್ಟಿಗೋಮಿಯ ಹಳದಿಜ್ವರ (610% fever) 
೩೯-೧೬೬). ಹಳಚ್ಚಗೆ: ೨. ನಿಚ್ಚಳವಾಗಿ: ಇನ್ನೂ ಬೆಳಕು ಹರಿದು ಹಳಚ್ಚಗಾಗಿರಲಿಲ್ಲ | ವನ್ನೂ ಹರಡುತ್ತವೆ (ಗೃಹವಿ. ೧೪೫). [ಹಳದಿ 3- ಜ್ವರ] 
(ಬೆಳುವು. ೨೬೪. "ಪಳಚ್ಚನೆ' ಪರಾ. [ಹಳಚು, (< ಪಳಂಚು,) * - ಅಗೆ] [35 ಹಳದಿಪಾವಟೆ (ನಾ). ಒಂದು ಬಗೆಯ ಔಷಧೀಸಸ್ಮ: ಹಳದಿಪಾವಟೆ, ಐನೆಷೆ, 
ಹಳಚನೆ 'ಪಳಚ್ಚನೆ' ನೋ. ಮಡ್ಡಿ (ಮೈಔಗಿ ೫1-೧೦೯೬). .[ಹಳದಿ 4 ಪಾವಟೆ (ಆ ಪಾಪಟ್ಟೆ)) 
ಹಳಚಿಕೆ, ಹಳಚಿಗೆ (ನಾ). ೧. ನಿರ್ಮಲತೆ; ಸ್ವಚ್ಛತೆ: ಉದಕಕ್ಕೆ ಹಳಚಿಕೆಯಲ್ಲದೆ ಹಳದಿಬಣ್ಣ "ಹಳದಿವಣ್ಣ' ನೋ. 
ಪಾಕುಳಕ್ಕುಂಟ (ಸಕವ. ಕ. ॥, ೨೧೫-೩೨). ೨. ಪವಿತ್ರತೆ; ಪಾವಿತ್ರ್ಯ: ಹರಿಯೆ | | ಹಳದಿಯಂಬರ (ನಾ). ಹಳದಿಬಣ್ಣದ ವಸ್ತ್ರ: ಒಪ್ಪುವ ನಾಗಚಂಪಕಪ್ರಸರದ 


ಹಳಚಕೆಯುಳ್ಳವನಲ್ಲವೆ ಸುರೂಪಿ ಸಮಗುಣನು ನೀನಲ್ಲವೆ (ವುರಂದ. ೫-೩೫-೧). | ಚೊಲ್ಲೆಹಂ ಹಳದಿಯಂಬರಂ (ಸೂಕ್ತಿಸು. ೮-೪೧೦). [ಹಳದಿ 4 ಅಂಬರ) 
೩. ಅಪ್ಪಳಿಸುವಕೆ; ಘಟ್ಟಣೆ : ಬಲಿದ ಬವರಕೆ ನೂಜುಮಡಿಯೆನೆ ಕಲುಮರನ ಕಣಿಗಳ |೬| ಹಳದಿವಣ್ಣ, ಹಳದಿಬಣ್ಣ (ನಾ). ಅರಿಸಿನದ ಬಣ್ಣ; ಪೀತವರ್ಣ: ಒಸೆದು 


ಕಠೋರದ ಹಳಚಿಕೆಗಳುಗೃಡಸುತಿರ್ದವು ವೀರರಾಹವದ (ತೊರರಾ. ೬-೨೨-೯). ಹಳಚಿಗೆ: ಹೂಸುವ ಹಳದಿವಣ್ಣದ ಭಸಿತಮಂ ಹೂಸಿದೆನೊಡಲೊಳಿದೆ ರಸಿಕ ನೋಡೆಂದೆನುತ 
೪. ಕಾಂತಿ; ಹೊಳಪು: ತೊಳತೊಳತೊಳಗುವ ಕರಗತ ಹರಿಣನ ಕಂಗಳ ಹಳಚಿಗೆಯೊ ತೋಜ್‌ದಳರಿಸಿನವನಬಲೆ (ಬಸಪು. ೧೨-೧೭). ಹಳದಿಬಣ್ಣ : ಸಿಂಹಗಳು ಸಾಧಾರಣವಾಗಿ 
(ಭಕ್ತಿಸ. ॥, ೪-೫. ೫. ಸ್ವಚ್ಛವಾದುದು; ಹಸನಾದುದು: ಬಳಿದಾಗಿ ತೊಳೆದಳ್ಳ ಹಳದಿಬಣ್ಣದವು (ಮುಂಬಯಿ. ೪-೨೦೮.). (ಹಳದಿ * ಬಣ್ಣ) 
ಕಪ್ಪನಲ್ಲವ ತೆಗೆದು ಹಳಚಿಗೆ[ಪಾಠಾಂ. ಕೆಯ ಮಾಡಿ (ಸೂಪಶಾ. ೨-೩೩). | |ಹಳದು "ಪಟದು' ನೋ. 
[ಹಳಚು, (ಆ ಪಳಂಚು,) 4 - ಇಕೆ] 45, ಹಳದುಪ್ಪ "ಪಳೆದುಪ್ಪ' ನೋ. 
ಹಳಚಿಕೆವೆಖ (ಕ್ರಿ). ನಿರ್ಮಲವಾಗು; ಸ್ವಚ್ಛವಾಗು: ಪಲ್ಲಟವಿಲ್ಲದೊರ್ಮೆಯುಂ ಹಳಧರ "ಹಲಧರ' ನೋ. 
6 


ಹಳಬ 


ಹಳಬ "ಪಳಬ' ನೋ. 
ಹಳಬಾಳಗೆ (ನಾ). ಒಂದು ಬಗೆಯ ಮರ: ಹಳಬಾಳಗೆ (ಕುಡಕ).-- ಮಧ್ಯಮ 
ಆಕಾರದ್ದು. 'ಕಟ್ಟಿಗೆ ಕೆಲಸಕ್ಕೆ ಬರುವದಿಲ್ಲ (ಕಛಾಗೆ. ೫೦), 1) 


ಹಳಮೂಕ (ನಾ). ಒಂದು ಬಗೆಯ ಜೋಳ : ಹಳಮೂಕನ ಜೋಳ, ಉಳಕನ | 


ಜೋಳ, ಈ ಯೆರಡು ಜಾತಿಗಳನ್ನು ಬೇರೆ ಜಾತಿಗಳ ಪೈರಿನಲ್ಲಿ ನಡುನಡುವೆ ಸಾಲುಗಳಾಗಿ 
ಮಾತ್ರ ಬಿತ್ತುವರು (ಕಭಾಗೆ. ೨೭೧). [1] 

ಹಳಮೆ "ಪಲಮೆ' ನೋ. 

ಹಳಮೊರೆ "ಪಳಮೊರೆ' ನೋ. 

ಹಳಯಿಗೆ 'ಪಟಯಿಗೆ' ನೋ. 

ಹಳಲೆ (ನಾ). ಒಂದು ಬಗೆಯ ಮಾನು: ಹಳಲೆ -ಕಪ್ಪೆಗಳೊಜಲೆ ಬೋಟೆ 
ಗಿಟ್‌ಲುಗಳೆಂಬ ಹೊಳೆವಳಿಯ ಮಾನ್ಗಳಂ ತವಿಸುತಿಹ ಬೇಡರಂ ನೋಡಿದಂ 
ಭೂಪಲನು (ಹಚಕಾ. 2-೪೬). "ಹಜಲ್‌' ಪರಾ. (1 

ಹಳವಂಡ (ನಾ). (ಉಕ) ೧. ಉಮ್ಮಳ; ತಲ್ಲಣ: ಎದೆಯು ನಿಗಿನಿಗಿಕೆಂಡ 


೮೮೬೮೪ 


ಹಳಹಳಿ 
2 


| | ಹಳವಿ (ನಾ). ದುರ್ಗಾದೇವತೆ (7): ಅಟ್ಟಹಾಸವ ಮಾಡಿ ಕೊಂದಳು ಮಷ್ಟರನು 


1 
1 


| ನಿಮಿಷದಲಿ ಕಾಲನ ಪಟ್ಟಣದ ವಮೋಲಾಯ್ತು ಹಳವಿಯ ಮನೆಯದಾಕ್ಷಣಕೆ 


(ನಿಭಾಗ. ೫-೬-೩೩). (7) 
ಹಳವಿಗೆ "ಪಟಯಿಗೆ' ನೋ. 
5; ಹಳವಿಗೆಗೋಲು (ನಾ).ಬಾವುಟದ ಕೋಲು, - ದಂಡ: ಕಪಿಯ ಹಳವಿಗೆಗೋಲ 
ನೆತ್ತಿಸಿ ಕೆಲಬಲದ ಮನ್ನೆಯರ ಕೈವೀಸಿ . . . ಪಾರ್ಥನಿದಿರಾದ (ಕುವ್ಮಾಭೀ ೬-೧೩). 
[ಹಳವಿಗೆ (« ಪಟಯಿಗೆ) 4" ಕೋಲು (ಆ ಕೋಲ್‌, 
| ಹಳವಿಸು "ಪಳಯಿಸು' ನೋ. 
| ಹಳವ್ಕು "ಪಟುವ' ನೋ. 
10] ಹಳವ್ನು (ನಾ). ಸಂಶಯ; ಸಂದೇಹ (7): ಅಳವ ಕೊಳಗದ ಮಾಟ ಆತ 
ನಿನ್ನಡೆಯೂಟ ಸರಕಳಿದ ಬಳಿಕ ನೋಡೋ ದೇಹ ತಾನುಳಿಯದಿದು ಹಮ್ಮೂ ಬಿಡೋ 
(2 


[| 
ಇದಕೆ ಹಳವಿಲ್ಲ (ವಾದಿಕೀ. ೩೮-೩). 


ಹಳವೆ "ಪಟವೆ' ನೋ. 


ಮನವೆಲ್ಲ ಹಳವಂಡ (ಪಯಣ. 6೭-೧೧); ಇದ್ದೊಬ್ಬ ಕುವರನನು ಕಳಕೊಂಡ ಹಳವಂಡ | | ಹಳವೆಣ (ನಾ). ಬಲುದಿನದಿಂದ ಸಂಸ್ಕಾರವಾಗದೆ ಉಳಿದ ಹೆಣ; ಕೊಳೆತ 
ಬಯಲಾಯ್ತು ನಿನ್ನ ಬರವಿಗೆ ಸೋದರಾ! (ಚಿಂತನ. ೧೦-೩). ೨. ತಳಮಳ |15| ಶವ: ಮಿಗೆ ಹಳವೆಣನ ಹೊಲಸಿಗೆ ಹೇಸಿ ಹರಿದಡಿಗಡಿಗೆ ಸುಯ್ಚವನ («ಕುವ್ಕಾಗ. ೩-೧೨). 


ವನ್ನುಂಟುಮಾಡುವ ಭ್ರಾಂತಿ; ಭ್ರಾಮಕಸ್ಪಪ್ನ : ಹಾರೈಸಿದೆಲ್ಲವು ಹಳವಂಡವಾದ 
ಮೇಲಿನ್ನೇನಿನ್ನೇನು (ಪುರಂದ. ೨-೩೭-೫); ಈ ಹಳವಂಡವೆಲ್ಲ ಹೋಗಿ ಎಲ್ಲವೂ 
ಸರಿಯಾಗುತ್ತದೆ (ಜನನಾ. ೧೧೬). ೩. ತೀವ್ರವಾದ ಹಂಬಲ; ತವಕ: ಓಡಿಹೋಗ 
ಬೇಕು, ಶಾಂತಿನಿಕೇತನ ಸೇರಬೇಕು ಎಂಬುದೊಂದೆ ಹಳವಂಡ (ಗಾಳಿಪ. ೬೮); 


ನೂರಜಹಾನಳ ಹಳವಂಡವೇ ಮಗನನ್ನು ಈ ಮನೆಗೆ ತಂದು ಬಿಟ್ಟಿತೆಂದು ಮಾಸಾಹೇಬರು | 20 


ನಿಶ್ಚಯಿಸಿದರು (ಕನ್ನಡಿ. ೧೮೧). 
ಹಳವಂಡಕನಸು "ಹಳವಂಡಗನಸು' ನೋ. 


ಹಳವಂಡಗನಸು, ಹಳವಂಡಕನಸು (ನಾ). ಎ ಹಳವಂಡ ೨: ಹಗಲುಮನಸ್ಸಿನಲ್ಲಿ | 
ಬಂದು ಹೋದದ್ದೇ ರಾತ್ರಿ ಕನಸಿನಲ್ಲಿ ವಿಕಾರವಾಗಿಯೂ ವಿಪರೀತವಾಗಿಯೂ ಬಂದರೆ | 
ನೆನಪಾದಂತೆ ಅವಳಿಗೆ ಅದೆಲ್ಲ |26 


ಅದು ಹಳವಂಡಗನಸು (ಎಚಾಮಂ. ೭೨); 

" ಹಳವಂಡಗನಸಿನಂತೆ ತೋರಿತು (ನರಾಭ. ೫೩). ಹಳವಂಡಕನಸು: ಏನಲ್ಲ ಕಂಚುಕಿಯೆ, 
ಹಳವಂಡಕನಸಿನಲಿ ಎಚ್ಚತ್ತು ನಾನಿಹೆನು (ಸ್ವದರ್ಶಿ. ೬); ಹಳವಂಡಕನಸನ್ನು ಕಂಡವನು 
ನೆನೆನೆನೆಸಿ ಯಾಕೇನೂ ತಬ್ಬಿ ಬ್ಬಲಾಗುವೊಲೆ (ಸಖೀಗೀ ೧೫-೨೦೫). [ಹಳವಂಡ “- ಕನಸು] 

ಹಳವಂಡಗೈ (ಕ್ರಿ). ಭ್ರಾಂತಿಯ ಕನಸನ್ನು ಕಾಣು; ಭ್ರಮೆಗೊಳಗಾಗು: ನನ್ನ 
ಮನಸ್ಸು . . . ಹಳವಂಡಗೈಯುತ್ತ ಬಾಹ್ಮಜಗತ್ತನ್ನೇ ಮರೆತಿದ್ದಿತೆಂದು ಹೇಳಬೇಕು 
(ಹೇಮಂತ. ೨೭೬). [ಹಳವಂಡ + ಕ್ಕ (ಕೆಯ್‌,)] » 

ಹಳವಳ (ನಾ). ಉಮ್ಮಳ; ಕಳವಳ: ಗುಂಡಿಗೆವೊಡೆದವೊಲು ಹಾ ವಿಧಿಯೆ 
ಹಾಯೆನುತ ಹಳವಳದಿ ಮಿಡಿದು ಕಂಬನಿಗಳನು . . .' ಶೋಕಿಸಲು (ಉತ್ತಕ. ೪೦-೨೭). 
"ಹಳಹಳ್ಳಿ' ಪರಾ. (1) 

ಹಳವಳಿಸು (ಕ್ರಿ). ಉಮ್ಮಳಿಸು; ಕಳವಳಪಡು; ಹಳಹಳಿಸು: ಕಣ್ಮೆಂಪೇಲ್‌ 
ಕಯ್‌ ನಡುಗಿ ಘುಡುಘುಡಿಸಿ ಕೊನೆಮಾಸೆ ಕೆತ್ತಿ ಭುಗಿಭುಗಿಲೆನುತ ಹಳವ 
[ಪಾಠಾಂ. ಹ]ಳಿಸಿ (ಮೆಜ್‌ರ. ದೇ. ೭೪-೮); ಕಬ್ಬುವಿಲ್ಲ ಹಾಹಾ ನಮ್ಮ ತೊಚೆದೈ ಕೊಲ್ಲದೆ 
ಕೊಂದೆ ನೀನೆಮ್ಮನೆಂದಬಲೆಯರೆಲ್ಲರು ಹಳವಳಿಸಿದರು (ಭರಚ. ೫೨-೬೯); ಅಳದವರಳು 
ತಿರ್ದರು ರತಿಕಾಂತನ ಹಳವಳಿಸುವ ಪ್ರಳಾಪದಲಿ (ಮೋಹತ. ಆ-೨೫); ನಂದನ ನೀನೆನ್ನ 
ಹಾಕಿ ಹೋಹರೆ ಹಾಯೆಂದುಲೆ ಹಳವಳಿಸಿದಳು (ನಾಗಒ. ೧೧-೪೦). "ಹಳಹಳಿಸ್ಕು' 
ಪರಾ. [ಹಳವಳ + - ಇಸ್ಮು) 

ಹಳವಾತು 'ಪಟವಾತು' ನೋ. 

ಹಳವಾರ "ಹಳುವಾರ' ನೋ. 


ಹಳವಾರಿ (ನಾ). ನಿಕೃಷ್ಟವ್ಯಕ್ತಿ; ಕ್ಷುದ್ರನಾದವನು: ಇಳೆಯೊಳು ಬಲವನ್ನು 


ಪೇಳಿಕೊಂಡು ಸುಳಿದಾಡಿ ಕಂಡಲ್ಲಿ ಹಳವಾರಿಯಾಗಿ ಹಕ್ಕಲವಾಗಿ ತಿರುಗಿದ ಮೂಢ | 


ನಾನು (ಮೋಕ್ಷದೀ. ೯೧). [ಹಳವಾರ (ಆ ಹಳುವಾರ) + - ಇ) 


[ಹಳ, (< ಪಟದು) + ಪೆಣ) 
ಹಳಸಲು (ನಾ). ೧. ಹಳಸಿಹೋದುದು; ಕೆಟ್ಟುಹೋದುದು: ನೆನ್ನೆ ಮಾಡಿದ 
ಅನ್ನ ಹಳಸಲಾಗಿದೆ (ರೂಂ) (ಗು). ೨. ಮಾಸಿದ; ಮಲಿನವಾದ: ಮಾರನೆಯ 
ದಿವಸ ಹಳಸಲು ಮುಖದಿಂದ ಮನೆಗೆ ತಿರುಗಿ ಹೋಗುವುದಕ್ಕಿಂತ. . . ನಿದ್ರೆ ಮಾಡುವುದೇ 
ಲೇಸೆಂದು ತೋರಿತು (ನಮಾ. ೬೬); ಮತ್ತೆ ಅದೇ ಹಳಸಲು ಸಮಕಲು ರಗಳೆ! 
(ತುಂಗಭ. ೬೦). ೩. ಹಳಸಿಹೋದ; ಕೆಟ್ಟುಹೋದ : ಹಳಸಲು ತಿಂಡಿಗಳನ್ನು ತಿಪ್ಪೆಗೆ 
ಬಿಸಾಡು (ರೂಢಿ). (ಹಳಸು (ಎ ಪಟಸು) 3- - ಅಲು (ಆ - ಅಲ್ಮ್‌)) 
ಹಳಸು "ಪಟಸು' ನೋ. 
ಹಳಸ್ಮು (ನಾ). ೧. ಹಳಸಿ ಕೊಳೆಯಾದುದು; ಹೊಲಸು: ಹಲ್ಲು ದಾಳಿಂಬದ 
ಬಿತ್ತೆಂದನಲ್ಲದೆ ಹಲ್ಲೊಳಗಣ ಹಳಸ ಹೇಳಲಿಲ್ಲಾ (ಚಿಡಾವ. ೩೮-೪). (ಗು). 
೨. ಹಳಸಿದ; ಕೊಳೆತ: ಹಳಸುತಿಂಡಿಯ ಹುಳಿವಾಸನೆ ಮೂಗಿಗಡರುತ್ತಿತ್ತು 
(ಪುನರು. ೨೭೮). 
ಹಳಸುಮಾಡು ಎ ಮಾಸುವಂತೆ ಮಾಡು: ಈ ದಿನಗಳಲ್ಲಿ... ಬದಲಾವಣೆಗಳಾಗಿ 
| ಹಳೆಯದನ್ನು ಹಳಸುಮಾಡಿಬಿಟ್ಟಿವೆ (ಶಿಕ್ಷದ. ೨೯೦).. 
[ಆ ಪಟಿಸು.! ತುಳು. ಹಲಸ್‌, ಅಲಸ್‌) 
ಹಳಸ್ಮು ."ಪಲಸು' ನೋ. 
ಹಳಸುವೆಣ (ನಾ). ಎ ಹಳವೆಣ: ಹಳಸುವೆಣವನ್ನು ಮನೆಯಲ್ಲಿಟ್ಟುಕೊಳ್ಳುವುದು 
ಧರ್ಮವಲ್ಲಾ (ಎಜಯ. ೧೭೨). [ಹಳಸು (ಆ ಪಲಸು) + ಪೆಣ] 
ಹಳಹಳ (ನಾ). ಅಧಿಕವಾದ ಕಾಂತಿ, ಪ್ರಕಾಶವನ್ನು ಅನುಕರಿಸುವ ಶಬ್ದ: 
3| "ಹಳಹಳನೆ', "ಹಳಹಳಿಕೆ' ಪರಾ. 
ಹಳಹಳನೆ (ಅ). ಕಾಂತಿಯುಕ್ತವಾಗಿ; ಥಳಥಳನೆ: ಬೆಳೆವ ತುಪ್ಪುಳುಮಾಸೆ 
ಹಳಹಳನೆ ನಳನಳಿಸೆ ವಿಟವೇಷದಿಂ ವಿಳಾಸಂ ಸೂಸಲಡಿಯಿಡುತೆ ಬರೆ (ಇಹರ. ದೇ. 
| 


30 


೩೨-೧೨): ಹಳಹಳನೆ ಹೊಳೆಹೊಳೆದು ದೇವಕಳೆ ಮನಕೆ ಮಂಗಳವಎತ್ತುದು 
(ಸಿದ್ದರಾ. ೨-೨೪); ಹಳಹಳನಿರ್ದ ತಾರೆಗಳನಾಯ್ತು ಕುಲುಂಕುತುಂ . . 
ಬಂದುದಯಾದ್ರಿಯನರ್ಕನೇಟ್‌ದಂ (ಕುಸುಮ. ೧೪-೨೧). [ಹಳಹಳ 4 - ಅನೆ] 
ಹಳಹಳಿ (ನಾ). ರಭಸ; ತೀವ್ರತೆ: ಹಳಹಳಿಯೊಳೇಳ್ವ ಘನತತಿ ಚುಮ್ಮು 
ಚುಮ್ಮೆನುತ್ತಳುರ್ವ ಬಿಸಿಲತಿನಿರ್ಮಳತ್ವಮಂ ತಳೆದು ತೊಳತೊಳಗುವ ಸುಧಾಂಶುಬಿಂಬಂ 
ವಿರಾಜಿಸಿದುದಾ ಬಂದ ಶರದಾಗಮದೊಳು (ಸಮ್ಮಕಾ. ೧-೧೯). 
[ದೇ. ॥ ತೆಲು. ಹಳಹಳಿ, ಹಳಾಹಳಿ। 
ಹಳಹಳ್ಳಿ, ಹಳಾಹಳಿ (ನಾ). ೧. ಕಳವಳ; ತಳಮಳ: ಇದುವರೆಗಿನ ಮನಸ್ಸಿನ 
|  ಹಳಹಳಿ ಕಡಿಮೆಯಾಗಿ ಸ್ವಲ್ಪ ಹಾಯೆನಿಸಿತ್ತು (ವೈನಿ. ೩೩೪); ಒಂದು ಬಗೆಯ ಹಳಹಳಿ 


40 


ಹಳಹಳಿಕೆ, 


ಅವರ ಮನಸ್ಸನ್ನು ಮುತ್ತಹತ್ತಿತು (ಮೂರುದಾ. ೭೬). ೨. ವಿಷಾದ; ಪಶ್ಚಾತ್ತಾಪ: 
ಸೌಂದರ್ಯದ ಖಣಿಯೊಂದನ್ನು ಕಳೆದುಕೊಂಡುದಕ್ಕೆ ಹಳಹಳಿಯೆನಿಸಿತು (ಶಿಲಾಮು. ೪೪); 
ಸಿಟ್ಟಿನ ಕೈಯಲ್ಲಿ ಬುದ್ದೀ ಕೊಟ್ಟರೆ ಎಲ್ಲವ್ವನಂತೆ ಹಳಹಳಿಗೆ ಗುರಿಯಾಗಬೇಕಾಗುವುದು 
(ಸ್ಕೂಲಮಿ. 66). ಹಳಾಹಳಿ: ೧. ರಾಯರು ಗಿರಿಜಮ್ಮನ ಹಳಾಹಳಿಯನ್ನು ನಿವಾರಿಸಿದರು 
(ಜೀವನ. ೧೧). [ಆ- ಮರಾ. ಹಳಹಳ, ಹಳಹಾಳ] 
ಹಳಹಳಿಕ್ಕೆ (ನಾ). ಕಾಂತಿ; ತೇಜಸ್ಸು: ಥಳಥಳಸಿ ತೋಳ ಮೊದಲುಜ್ಜಳಿಕೆ 
ಕುಡಿಯಿಟ್ಟು ಪೊಳೆವಂಗಭಂಗಿಯೊಳೆ ಹಳಹಳಿಕೆ ಪೊಜಮಟ್ಟು ಪೇರುರದ ಪೊಳೆಪು 
ಮಣಿಹಾರರುಚಿಯಿಂ ಪೆರ್ಚಿ (ಕುಸುಮಾ. ೭-೧೩೩ ರಗಳೆ); ಒಳಗೆ ಢಗೆ ನಗೆ ಹೊಣಗೆ . . . 
ಪರಾಭವದ ಕಂದೊಳಗೆ ಕಡುಹಿನ ಕಲಿತನದ ಹಳಹಳಿಕೆ ಹೊಗೆ ಮಹೀಶ ಹದನಿದು 
ನಿನ್ನ ನಂದನನ (ಉವ್ಮಾಕ. ೨-೧). [ಹಳಹಳ + - ಇಕೆ] 
ಹಳಹಳಿಕ್ಕೆ (ನಾ). ರಭಸ; ತೀವ್ರತೆ: ಸಲಗ ಸಲಗನೊಳುಬ್ಬಿ ಹಳಚುವ ಹಳಹಳಿಕೆ 
ಯಲಿ ತಾಗಿದರು ತಳವೆಳಗುಗೊಳೆ ತಳದಿಳೆಯ ಭಾರಕರುಸುರು ನಿಮಿಷದಲಿ 
(ತೊರರಾ. ೬-೩೩-೧೨). (ಹಳಹಳಿ, +-ಕೆ - 
ಹಳಹಳಿಕ್ಕೆ (ನಾ). ಕಳವಳ; ತಳಮಳ: ಅವನನ್ನು ಅಗಲಿರುವ ನಮ್ಮ ಮನದ | 
ಹಳಹಳಿಕೆಗಿಂತ ನಮ್ಮನ್ನು ಅಗಲಿರುವ ಅವನ ಮನದ ಹಳಹಳಿಕೆ ನೂರುಪಾಲು ಹೆಚ್ಚು 
(ರಾಮಾನೆ, ೨೭); ನನ್ನಿಂದಿನ ಹಳಹಳಿಕೆಗೆ ಕಾರಣ ತಾನೇನೋ (ಅಹಲ್ಮೆ. ೧೯-೬). 
[ಹಳಹಳ್ಳಿ 4 - ಕೆ] 
ಹಳಹಳಿಪಡು (ಕ್ರಿ). ವಿಷಾದಿಸು; ಮರುಗು: ಯಾರು ನೋಡಿದರೂ, ಸುಭಗೆಯಂಥ 
ಹಸುಗೂಸಿಗೆ ಈ ಬಗೆ ಆಗಬಾರದಿತ್ತೆಂದು ಹಳಹಳಿಪಟ್ಟರು (ಗಂಗಾಸಾ. ೧೯). 
(ಹಳಹಳ್ಳಿ 4 ಪಡು | 
ಹಳಹಳಿಸು (ಕ್ರಿ): ಮಿರುಗು; ಹೊಳೆ; ಪ್ರಕಾಶಿಸು: ನಳನಳಿಪ ಕರ್ಪುರದ | 
ಸೊಡರ್ಗಳಂ ಬೆಳಬೆಳಗಿ ಹಳಹಳಿಪ ಧೂಪವಿತ್ನಾರತಿಗಳಂ ಬೆಳಗಿ (ಇಹರ. ದೇ. ೨೯-೨೨); 
ಹಳ!(ಪಾಠಾಂ. ೪ಿ]ಹಳಿಪ ಕಣ್ಗಳಿಂ ಉಚ್ಚೆ ಶ್ರವಮನಿಳಿಕ್ಕೆವ ತುರಂಗದೊಳ್‌ ಕುಳಿತು | 
(ಮಳೆರ. ಹ. ೨೨೬-೨೬); ಹಳಹಳಿಪ ಕುರುಳುಗಳ ಮಜೌಯಲಿ ತೊಳಪ ಕಂಗಳಲೀಕ್ಷಿಸುತ 
ಕೆಲಬಲದ ನೆರವಿಯನು (ನಿಭಾಗ ೧೦-೧೦-೩೬).  [ಹಳಹಳ 1 - ಇಸ್ಬು) 
ಹಳಹಳಿಸ್ಕು (ಕ್ರಿ). ೧. ಕಳವಳಿಸು; ತಳಮಳಿಸು: ಪುಂಡರೀಕದಳಾಕ್ಷ ರಾಮರು 
. ಹಳಹಳಿಸಿ ಭಯಗೊಂಡವೋಲನುಕರಿಸಿದರು ದಿಗುಮಂಡಲವನೀಕ್ಷಿಸುತ 
ಮಾಯಾಮರ್ತ,ಭಾವನೆಯ (ನಿಭಾಗ. ೧೦-೫೬-೩); ಕುರೂಪಿಯಾಗಿರುವುದು ಪಾಪವಲ್ಲ, 
ಕುರೂಪಿಯಾಗಿದ್ದೇನಲ್ಲಾ ಎಂದು ಹಳಹಳಿಸುವುದು ಪಾಪ (ಪ್ರಹಾರ. ೭). 
೨. ಹಂಬಲಿಸು; ಕಾತರಿಸು: ಲಲನೆ ರುಕ್ಮಿಣಿದೇವಿ ಮಗನಾಗಮನವನು ಕಂಡು 
ಹಳಹಳಿಸಿ ನೋಡುತ್ತ . . . ಬೆಅಗಾದಳು (ನಿಭಾಗ. ೧೦-೬೬-೩೬). ೩. ತಲ್ಲಣಿಸು: 
ಅಳಿಕುಲಾಳಕಿ ಬಂದಳೊಬ್ಬಳೆ ಮಳೆಗೆ ಕೈಯೊಡ್ಡಿ ಬಲಿದು ಮೈ ನಡನಡುಗಿ ಹಲುಹಲು 
ಹಳಚಿ ನೆನೆದಳು ವಾರಿಯಲಿ ತನು ಹಳಹಳಿಸೆ ಬಳಲಿದಳು ಚರಣದ ಹೊನಲ ಹೋರಟೆಗೆ | 
(ಕುವ್ಕಾಅ. ೯-೨೫). [ಹಳಹಳ್ಳಿ ೬ - ಇಸು) 
ಹಳಾಹಳಿ "ಹಳಹಳ್ಳಿ' ನೋ. 
ಹಳ್ಳಿ "ಪಟ್ಸ್‌' ನೋ. | 
ಹಳ್ಳಿ (ಕ್ರಿ). ಹೊಡೆ; ಥಳಿಸು; ಬಡಿ: ಕರಗಿಸಿಯುಮೆಲ್‌ದುಂ ಕಂಡರಿಸಿಯುಂ ಹಳಿದುಂ 
ಕೆತ್ತಿಯುಂ ಬೆಚ್ಚುಂ ನಯಸಾಣೆವಿಡಿದುಂ ಸಮೆದುದೆಂಬಂತಿರೆ ತಟತಟನೆ ಪೊಳೆದು ಬಿತ್ತರಂ 
ಬಡೆದ ಬಿದುಗಲ್ಲ ಸುತ್ತಣ ಮೆಟ್ಟಡಿಯಿಂ (ರಾಮುಶ್ವ. ೫೨-೧೭). "ಪಣ್ಮಿ' ಪರಾ. [ಆ ಹಣ್ಮಿ?] 
ಹಳ್ಳಿ "ಪಟ್ಕ್‌' ನೋ. '` 
ಹಳ್ಳಿ "ಪಟ್ಮಿ' ನೋ. 
ಹಳ್ಳಿ "ಪಳ್ಳಿ' ನೋ. 
ಹಳ್ಳಿ 'ಹಲ್ಲಿ' ನೋ. 
ಹಳ್ಳಿ (ನಾ). ಜೇನುಗೂಡು; ಜೇನುಹುಟ್ಟಿ: ಉರಿದೋಜ್‌ ಜೇನ ಹಳಿಯ ಬಿಟ್ಟಾ 


ನೊಣನಿರದೆ ತೆರಳುವ ತೆಜದೊಳು ಸರಿದುದು ಸುರುತಾಳ ಲಗ್ಗೆ ದುರ್ಗವ ಬಿಟ್ಟು |, 


(ಕುರಾಸಾಂ. ೩೯-೨೮). “ಪಲ್ಲೈ' ಪರಾ. 1] 


೮೮೬೫ 


15 


35 


40 


ಹಳುಗು 


ಹಳಿಗ (ನಾ). ಶಿವನ ಗಣಗಳಲ್ಲಿ ಒಬ್ಬನಾದ ಭೃಂಗಿ (7): ಬಿಗುರ್ವರಿಜಂ, 
ಹಳಿಗಂ, ಕೊಂಡಂ, ಗುಳಿಕಂ, ಮುಂತಪ್ಪ ಭೂತವೇತಾಳಂಗಳ ಮರುಳ್ವಡೆವೆರಸು . . . 
ಕೊಳುಗುಳಕೆ ನಡೆತಂದು (ರಾಮಾಶ್ವ. ೧೩೧-೧೭). 19) 

ಹಳಿಗು 'ಹಳುಗು' ನೋ. 

ಹಳಿಗೆ "ಪಳಿಗೈ' ನೋ. 

ಹಳಿತ (ನಾ). ಬೈಗಳು; ದೂಷಣೆ; ನಿಂದೆ: ""ಗರ್ಹಣಂ, ಗರ್ಹಣೀಯಂ - ಈ ೨ 
ಹಳಿತಂ'' (ಕಾಶಕ್ಯ ೨೯೭). [ಹಳ್ಳಿ (ಆ ಪಟ) 4 -ತ್ಯ] 

ಹಳಿಬಂಡಿ (ನಾ). ನಾಲ್ಕುಗಾಲಿಗಳುಳ್ಳ, ತೇರಿನಾಕಾರದ ಎತ್ತಿನ ಬಂಡಿ: 
ಹೊಸದೊಂದು ಹಳಿಬಂಡಿ ಸಿದ್ಧವಾಗಿದೆ. ತೇರಿನ ಮಾಟದ ನಾಲ್ಕು ಗಾಲಿಗಳು . . . 
ಸಾಮಾನ್ಯವಾಗಿ ಹಳಿಬಂಡಿಯ ಗಾಲಿಗಳಿಗೆ ಗಡ್ಡಿ ಇರುವದಿಲ್ಲ . .. ಶುಭಕಾರ್ಯಗಳಲ್ಲಿ 
ಮಾತ್ರ ಈ ಬಂಡಿಗಳ ಆಗತ್ಯ (ಬೆಳಭಾ. ೧೩೫). (ಹಳ್ಳಿ * ಬಂಡಿ) 

ಹಳಿಮೆ (ನಾ). ವ ಹಳಿತ: ನನ್ನ ಹಳಿವುದು ದಂಡ . . . ನಿನ್ನೀ ಹಳಿಮೆ ಮನಸಿ 
ನೊಳಗೊಳಗಿನೊಲಿಮೆ! (ಪಲಾನ. ೭೬-೧೦). [ಹಳ್ಳಿ (ಆ ಪಲ್ಸ್‌) 4 -ಮೈ) 

ಹಳಿಲ್‌ (ನಾ). ಒಂದು ಅನುಕರಣಪದ: ನುಡಿಯಂ ಕೇಳಿಯೆದೆ ಹಳಿಲೆಂ 
[ಪಾಠಾಂ. ರೆಂದು ಮಿಗೆ ಹಮ್ಮದಂಬೋಗಿ (ಸಮ್ಮಕೌ. ೯-೧೭). 

ಹಳಿಲನೆ (ಅ). ತಟ್ಟನೆ; ಕೂಡಲೆ: ಎಲೆಲೆ ವೃದ್ಧನಾ ಬಿದ್ದನೆಂಬಲ್ಲಿಂ ಮುನ್ನಂ 
ನಿಲಲಾಣದೆ ಹಳಿಲನೆ ಘಳಿಗೆವಟ್ಟಲ ಮೇಲೆ ಬೀಳೆ (ನಂಬರ. ೬-೪೬೭); ಸಿದ್ಧಪತಿ ಬರುತ್ತಿರೆ 
ಕಾಣುತೊಜಲಿ ಹಳಿಲನೆ ಬಿದ್ದು (ಸಿದ್ದರಾ. ೯-೩೧). (ಹಳಿಲ್‌ *- - ಆನೆ) 

“ಪಟ್ಸ್‌' ನೋ. 

“ಪಟುವ' ನೋ. 

"ಹಟ್‌ಸು' ನೋ. 

ಹಳಿಸ್ಮು "ಪಳಯಿಸು' ನೋ. 

ಹಳು "ಪಟುವ' ನೋ. | 

ಹಳ್ಳು (ನಾ). ೧. ನಿಕೃಷ್ಟ; ಕೀಳು: ಲಜ್ಜೆಯ ಭಯದ ಹೋರಟೆಗಳುಕಿ ಹಳುವಾಗಿ 
ಕುಲದ ಸಿರಿ ತಪ್ಪುವುದಲಾ ಸಾಕಿಳುಹಬೇಕೆಂದೆನುತ ಗಂಗಾಜಲದೊಳಗೆ ಹಾಯ್ಕಿದಳು 
ಜನದಪವಾದ ಭೀತಿಯಲಿ (ಕುವ್ಮಾಆ. ೩-೨೧). ೨. ಊನ; ಚ್ಕುತಿ: ಗುರುವಾದಡೂ 
ಆಚಾರಭ್ರಷ್ಟನಾದಡೆ ಅನುಸರಿಸಲಾಗದು ಲಿಂಗವಾದಡೂ ಆಚಾರ ಹಳುವಾದಲ್ಲಿ 
ಪೂಜಿಸಲಾಗದು (ವಚಶಾ. 1 ೨೪೦-೨). "ಹಳುಹು' ಪರಾ. ೩. ಹಗುರ; ಲಘು; 
ಸುಲಭ: "ಹಳುವಾಯಿ' ಪರಾ. (4- ಮರಾ. ಹಳು, ಹಳೂ) 

ಹಳುಂಗು "ಪಣುಂಕು' ನೋ. 

ಹಳುಕು "ಪಟಿಕ' ನೋ. 

ಹಳುಗು,, ಹಳಿಗು (ನಾ). ೧. ಕುಗ್ಗಿದುದು; ಕುಸಿದುದು; ತಗ್ಗಿದುದು. ಹಳಿಗು: 
೨. ಹಿಂಜರಿಕೆ; ಹಿಮ್ಮೆಟ್ಟುವಿಕೆ: ಸಿಂಗದ ಹಳಿಗುಂ ಮೇಷದ ಪಿಂಗುಂ ಕೋವಿದರ 
ಭೀತಿಯೆಂಬೀ ಮೂರುಂ ಭಂಗವೆನಿಸಲೈ ಪಡೆಯವು ಕಂಗೆಡಿಸಿಯೆ ಕೊಲ್ಲದಿರವು 
(ನೀತಿಸಾ. ೨೮೬). 

ಹಳುಗಾಗು ಎ ೧. ಕುಂದು; ಕುಗ್ಗು: ಹಳಹಳಿಕೆ ಹಳುಗಾ!ಪಾಕಾಂ. ವಾ/ದ ಮುಖ 

ಮಂಡಲದ ಜಯಮುಖದಾದಿಯಲಿ ದಳಗಳನು ದಂತಾಧರದ ಬಿಗುಹಿನಲಿಳಿದನಾಸನವ 
(ತೊರರಾ. ೬-೨೦-೩). ೨. ಹೆದರು; ಅಂಜು: ಕರಿಮನದ ರಾವಣನು . . . 
ಮುನಿಪತಿಗೆಜಗಿದನು ಶರಣೆನುತ ಹಳುಗಾದಂತೆ ಕುಳ್ಳಿರ್ದ (ಕೌಶಿರಾ. ೨-೩೭); 
ಅಜನುದದಿಶಯನನ ಮೂರ್ತಿಯನು ಜಲದೊಳಗೆ ಕಾಣದೆ ಹತ್ತಿಳಿದು 
ಹಳುಗಾದನಂಭೋರುಹದ ಕರ್ನಿಕೆಯ (ನಿಭಾಗ. ೩-೪-೨). [ಆ ಪಣುಂಕು] 

ಹಳುಗ್ಗು (ನಾ). ಅಚ್ಚುಕಟ್ಟಿನ ಭೂಮಿ; ನೀರಾವರಿಭೂಮಿ: ತಂಬುಲಗೆಳೆಯ 
ಗದ್ದೆ ಕ ೧೦೦ ಮಾಚಿಸೆಟ್ಟಿಯ ಕೆಲ್‌ಯ ಹಳುಗಿನೊಳಗೆ ಕ ೨೦೦ (ಸೌಇಇ 24 -( 
೧೭೪-೨; 1100); ತುಂಬಿದಿಳಿದ ಹಳುಗು ಕಮ್ಮಯಿನ್ನೂಟು (ಸೌ. 1x -|, 
೨೦೬-೩೨; 1122); ಆಲಗಟ್ಟದ ಹಳುಗಿನಲು ಬಿಟ್ಟ ಗದ್ದೆ ಕ(0)ಮ್ಮ ನೂಜ ಮೂವತ್ತು 
(ಸೌಇಇ. 0 -; ೨೯೧-೨೮; 11ನೆಯ ಶತ). 


ಹಳುದಾರಿ ೮೮೬೬ ಹಳ್ಳಿಕಾರ 


ಹಳುದಾರಿ (ನಾ). ಕಾಡಿನ ಹಾದಿ; ಅರಣ್ಮದ ದಾರಿ: ಒಲೆಯ ಮೇಲಣ ಹಾಲು 
ಚಲದಂಕದತಿಪಂಥ ಲಲನೆಯರೊಲುಮೆ ಹಳುದಾರಿ ಇವು ನಾಲಕ್ಕು ತೊಲಗಿದರೆ ಇಲ್ಲ 


ಹಳುಹಾಯ್‌ (ಕ್ರಿ). ಅಡವಿಯ ಪಾಲಾಗು; ಅರಣ್ಯವನ್ನು ಸೇರು: ಅಂಜಿ 
ಹದಿನಾಜು ಮಂದಿ ಹಳುಹಾಯ್ತರು ಎಂಟು ಬಂಟರು ಕಂಟಕನಾಶವಾದರು (ಮೊಳಿಮು. 


(ಸರ್ವಜ್ಞ. ೧೪೯೬). (ಹಳು,(« ಪಟುವ) 4 ದಾರಿ] | ೨೩೦-೬೮. [ಹಳು (ಆ ಪಟುವ) 4 ಹಾಯ್‌, (ಆ ಪಾಯ್‌) ) 
ಹಳುಮಯ (ನಾ). ಕಾಡಿನಿಂದ ಕೂಡಿ ದಟ್ಟವಾದುದು: ಬೆಳೆದು ಕತ್ತಲೆ ಹಬ್ಬ | |'ಹಳುಹು (ನಾ). ಚ್ಕುತಿ; ಕೊರತೆ: ಸತ್ಕಕೆ ಹಳುಹು ಬರದೆಂದಂತರಂಗದಿ ನಿಲಿಸು 
ಹಳುಮಯವದಾಗಿರಲ್‌ ಬೆಳಗು ಹೊಳಕಿದ ಬಳಿಕವಡಗಿತೆಲ್ಲ (ಮನೋವಿ. ೪-೨೪). | 5| ಧರ್ಮದೊಳಹಿತವಿಡಬೇಡೆಂದಳಿಂದುಮುಖಿ (ಜನಭಾ. ೪೯-೨೮). 
[ಹಳ್ಳು(< ಪಟುವ) 3- - ಮಯ್ಯ! [ಹಳ್ಕು * -ಹ್ಮು(«- ಪ್ರ) 


ಹಳುರೆ, ಹಳುರೇ (ಅ). ಮೆಚ್ಚುಗೆಯನ್ನು ಸೂಚಿಸುವ ಒಂದು ಭಾವ | |ಹಳಿ "ಪಟ್ಕ' ನೋ. 
ಸೂಚಕಾವ್ಮಯ: ಹಳುರೆ ಧಿರುಧಿರು ಭಾಪು ಮರು ಮಂಗಳೆ ಮಹಾಸತಿಯಾದಿ | | ಹಳೆಕೆರ 'ಪಳೆಗೆರ್ಪು' ನೋ. 
ಮಾಯಾಲಲನೆಯವಧಾರೆಂಬ ದನಿ ಕೇಳಿಸಿತು ರಘುಪತಿಯ (ತೂರರಾ. ೬-೫೩-೪೯). | | ಹಳೆಗನ್ನಡ "ಪಟಗನ್ನಡ' ನೋ. 
ಹಳುರೇ: ರಭಾರೇ ಜರುಾರೇ ಹಳುರೇ ಹೋಹೋ ಮರುಾ ಎಂಬುಲಿ ನೆಗೆವಿನೆಗಂ |10| ಹಳೆಗಲೆ (ನಾ). ಹಳೆಯ ಗಾಯದ ಗುರುತು: ಅಮರರಾಯುಧದ ಪಡಿಮುಖದ 
ಬಿಟ್ಟು ಮಾಖಾಂತ ಮೇಲಾಳ್ಗಳನಾಗಳ್‌ ತಳ್ತು .ಪೊಯ್ದು (ಕಬ್ಬಕಾ. ೨೭೯); ಎಲುವ ಹಳೆಗಲೆಯ ಕರುಳ್ಗಳನಡಸಿ ಬಸುಜಲಿ ಹೊಲಿದ ಹೊಲಿಗೆಯ ದಡಿಗರಕ್ಕಸರಾಯರಿದ್ದುದು 


ಗದೆಯಲಿ ಹಿಟ್ಟುಗುಟ್ಟೋ ಹಳುರೆ ಹಳುರೇ ರಾವುರಾವುರೆಯೆಂದು ಸತು ಕೋಟಿಸಂಪೈಯಲಿ (ತೂರರಾ. ೩-೭-೫). ([ಹಳ್ಳೆ(ಆ ಪಟದು) * ಕಲೈ) 
(ಕೌಶಿರಾ. ೬೨ ೨೧). ಹಳೆಗೆರಹು 'ಪಳೆಗೆರ್ಪು' ನೋ. 
ಹಳುರೇ "ಹಳುರೆ' ನೋ. ಹಳೆತಲೆ (ನಾ). ಹಳೆಯ ತಲೆಮಾರಿನವನು; ಹಿಂದಿನ ತಲೆಮಾರಿನವನು: ಹೀಗೆ 
ಹಳುವ "ಪಲುವ' ನೋ. 15| ಹಾಡುತ್ತಾ ಇದ್ದರು ಅಂತ ಹೊಗಳೋದನ್ನು ಹಳೇತಲೆಗಳ ಬಾಯಲ್ಲಿ ಕೇಳ್ತಾ ಇದ್ದೆ 
ಹಳುವಟೆ (ನಾ). ಕ್ಷುಲ್ಲಕ; ಕ್ಷುದ್ರ: ಬಳಿಕರಾ ಖಳರಿಬ್ಬರುಬ್ಬಿದ ಹಳುವಟೆ (ಹಂಗೀತೆ. ೧೪). (ಹಳೆ (ಆ ಪಟದು) + ತಲೆ, 
(ಪಾಠಾಂ. ವೆಡೆ)ಯ ಕಪಿಭಟರ ಮೋಹರದೊಳಗೆ ಮೋಹರಿಸಿದರು ಮಾರ್ಗಣಗಣ | | ಹಳೆದಿನ (ನಾ). ಮುಪ್ಪಿನ ದಿನಮಾನ; ವಾರ್ಧಕ್ಕದ ಕಾಲ: ಹಳೆದಿನದ (ಪಾಠಾ. 
ಮಹಾಂಬುಧಿಯ (ತೂರರಾ. ೬-೩೧-೪). 14- ಮರಾ. ಹಳವಟ, ಹಳುವಟ] | ಹಲವುದಿನ) ತಾಯ್ತಂದೆಗಳ ಬಿಡದಲಸದವರನು ಹೊತ್ತು ತೊಳಲಿದೆನಿಳೆಯೊಳುಳ್ಳ 
ಹಳುವಡು (ಕ್ರಿ). ಅಡವಿಯ ಪಾಲಾಗು; ಕಾಡಿಗೆ ಹೋಗು: ಪಾಂಡವರು ಸಮಸ್ತತೀರ್ಥಕ್ಷೇತ್ರಗಿರಿವನವ (ತೊರರಾ. ೨-೫-೧೫.) (ಹಳೆ (ಆ ಪಟದು) + ವಿನ) 
ಬಲ್ಲಿದರೆಂದಡೆ ತಮಗೆ ಹಳುವಟ್ಟು ಹೋಗಲದೇನು (ಚನ್ನವ. ಕ ೨೧೫-೪೮೧); ಕೋಗಿಲೆ |20| ಹಳೆನಂಟು (ನಾ). ಹಿಂದಿನಿಂದ ನಡೆದು ಬಂದ ಸಂಬಂಧ: ಹಳೆನಂಟಿಂದ 
ಗಳು ಹಳುವಟ್ಟಿ(ಗಳಹು) ಹೋದ ಬನದಂತಾದೆ ನೋಡವ್ವಾ (ಸರ್ವವ. ೭೨-೩೫). ಬುದ್ಧಿಯ ಹೇಳಲಾಂ ಬಂದೆ (ಕಾಶಿರಾ ೧೮-೩೩). [ಹಳೆ (ಆ ಪಟದು) 4 ನಂಟು] 
(ಹಳು, (ಆ ಪಟುವ) 4 ಪಡು] ಹಳೆನೀರು "ಪಟನೀರ್‌' ನೋ. 
ಹಳುವರ "ಹಳುವಾರ' ನೋ. ಹಳೆನೇಹ (ನಾ). ಹಿಂದಿನ ದಿನಗಳಲ್ಲಿದ್ದ ಪ್ರೀತಿ, “ಒಲುಮೆ: ಹಳೆನೇಹವಿಹು 
ಹಳುವಾಯ್ಕಿ (ನಾ). ಹಗುರುತನ; ಸುಲಭತೆ: ಚಿಗಿದ ತಲೆ ಬೊಬ್ಬಿಲ್‌ಯೆ ದೆಂದು ಎಳಸಿ ಹೋಗುವನೆಗ್ಗ ಕಳವಳವಕ್ಕು ಹಳಿಯಕ್ಕು (ಸರ್ವಜ್ಞ. ೧೮೦೭). 
ಬಳಿಕಾಳುಗಳ ದೇವನು ಮುಷ್ಟಿಬಳಿಗೋಲುಗಳನೈದಾರೇಳ ಹಳು ಹಳುವಾಯಿಯೆಸುಗೆ | 25 [ಹಳೆ (ಆ ಪಟದು) *- ನೇಹ] 


ಯಲಿ (ಜುವ್ಮಾ ೨೦-೩೬);ಬಾಣಗಳು ಸವೆವನ್ನಬರಲೆಚ್ಚುದು ಮುಂಡ ರಾವಣಿಯ ಮಗುಳೆ | | ಹಳೆಪೈಕ "ಪಟದು' ಪರಾ. 
ಕಿಗ್ಗಟ್ಟಿನ ಕಠಾರಿಯನುಗಿದು ದಂಡೆಯನೊಡ್ಡಿ ತಿವಿದುದು ಗಗನವನು ಹಳುವಾಯಿಯಲಿ | | ಹಳೆಮರ "ಪಟವರ' ನೋ. 
ಹವಣಿಸುತ ರಥದೊಳಗೆ (ತೊರರಾ. ೬-೪೪-೫೬). "ಗರುವಾಯಿ' ಹೋ. (ಇಹಳ್ಳು) | | ಹಳೆಮಾತು "ಪಟವಾತು' ನೋ. 
ಹಳುವಾಯ್ಕಿ (ನಾ). [ಸಂಗೀತ] (?) : ಆಯತದ ಹಳುವಾಯಿ ದರಹಳುವಾಯು | | ಹಳೆಯ "ಪಟದು' ಪರಾ. 
ಗುಂಡಾಗುಂಡಿ ಮಾನಸಜೇಯವೆನಿಪ ಭ್ರಮರಲೀಲೆಯ ಕುರುಟೆ ರಂಜಿಸಲು (ಬಸಪ. |30| ಹಳೆಯಪಯಿಕ "ಪಟದು' ಪರಾ. 
೧೯-೧); ಸುರಂಗಿತಮಾಯತಂ ಮಣಿಕಂಪಿತಂ ಹಳುವಾಯಿ ಚೊಕ್ಕಳಮನೂದ್ಗತವೃತ್ತಿ ಹಳೆಯಪೈಕ "ಪಟದು' ಪರಾ. 
ಪಾಳಿ ವಿಮೋಕ್ಷಮಿಂಪು ಲಯಾಸ್ಪದಂ . . . ಬೆಡಂಗಮರೆ ಬಾಜಿಸುತೆ ಚಾರುವೀಣೆಯಂ | | ಹಳೆಯುಳಿಕೆ "ಪಳೆಯುಳಿಕೆ' ನೋ. 
(ವೃಷವಿ. ೧-೯). 17) | ಹಳೆವರ 'ಪಟವರ' ನೋ. 
ಹಳುವಾರ, ಹಳವಾರ, ಹಳುವರ (ನಾ). ೧. ಕಷ್ಟವಿಲ್ಲದಿರುವಿಕೆ; | | ಹಳೆಹಗೆ 'ಪಟವಗೆ' ನೋ. 
ಹಗುರಾಗಿರುವಿಕೆ; ಅನಾಯಾಸ: ಅವರ ಕೃಪೆಯಾಂತರೀ ಬಂಡಿಗಳ್ಳಹಳ || ಹಳೆಷುಣ್ಣು "ಪಟ್‌ವುಣ್‌' ನೋ. 
ಹಳುವಾರದಿಂದೀ ಕ್ಷಣಂ ಘಳಿಲದಿಂ ಮುಂದಕ್ಕೆ ಸಾಗುತ್ತಲೆಡೆಯೂರ ಪೊಳೆಯಲ್ಲಿ | | ಹಳೇಪೈಕ "ಪಟದು' ಪರಾ. 
ನೆಲೆಗೊಂಡು ಮೆರೆದಪವು (ದುರಪು. ೧೮-೩೪); ಈಗ ಹಳುವಾರ ಅನಸಾಕ ಹತ್ತೈತಿ ಹಳ್ಳ "ಪಳ್ಳ' ನೋ. 
(ಪತಿತೋ. ೧೧). ಹಳವಾರ: ೨. ನಿಕೃಷ್ಟವಾದುದು; ಲಘು: "ಹಳವಾರಿ' ಪರಾ. ಹಳ್ಳಂಬರಿ (ಕ್ರಿ). ಪ್ರವಾಹವಾಗಿ ಹರಿ: ದನಿಯ ಹನಿ ಕೂಡುತೊಯ್ಕನೆ ಹತಾಶೆ 


ಹಳುವರ: ೧. ಹಳುವರದ ಮಂಡಿಯಲಿ ವಾಸುಗಿಯಳುಕದವೊಲಾಶಾಗಜಂಗಳು ಹಳ್ಳಂಬರಿದು, ದುಮುಕಿ, ಕೊಚ್ಚಿತ್ತಲ್ಲಿ ನೆಚ್ಚಿನುತ್ತರಮುಖಿಯ ಕೆಚ್ಚಿ ನೋಡದ ಪುಟ್ಟು 
ಬಳುಕದವೊಲ್‌ . . . ಅಸ್ತೃವನು ಕೆನ್ನೆಗೆ ಸೆಳೆದು ಮತ್ತೀ ಮಾತನೆಂದನು (ತೂರರಾ. |0| ನುಚ್ಚುನುರಿವೋಗೆ! (ಶ್ರೀರಾಮಾ. ೩೭೪-೩೨೨). [ಹಳ್ಳ (ಆ ಪಳ್ಳ) + ಪರ್ಮಿ 
೬-೫೧-೬೪). 14 ಮರಾ. ಹಳವಾರ, ಹಳುವಾರ] ಹಳ್ಳಗದ್ದೆ "ಪಳ್ಳಗಟ್ಟ್‌' ನೋ. 

ಹಳುವು 'ಪಟುವ' ನೋ. ಹಳ್ಳಿ 'ಪಳ್ಳಿ' ನೋ. 

ಹಳುಹಳು (ನಾ). ಮೆಚ್ಚುಗೆಯನ್ನು ಸೂಚಿಸುವ ಒಂದು ನುಡಿ: ಹಳುಹಳು | | ಹಳ್ಳಿಕಾತಿ (ನಾ). ಹಳ್ಳಿಯ ಹೆಣ್ಣು; ಗ್ರಾಮಾಣ ಹೆಂಗಸು: ಕೊಳಲ ರಾಗದ 
ಪೂತು ಸಾರಥಿ ಭಲರೆ ಸಾರಥಿ ಜಾಗುರೆನುತಿರ್ದದು ಮಹಾರಥರು (ಕುವ್ಮಾದ್ರೋ. ರಹಿಯೊ ಕಲ್ಲಿಯ ಕಲಸುಗೂಳೋ ಹಳ್ಳಿಕಾತಿಯರೊಳಗುಡಿಯ ಹಾದರವೊ 


೧೭-೧೧): ಹಳುಹಳು ಮಹಾಧನು ಬೇಡ ಬಿದ್ದರೆ ಕೊಲಿಸಿದವರಾವಲ್ಲವೆನುತಿರ್ದುದು |5| (ಜನ್ಮಾಸ ೨-೭೮). [ಹಳ್ಳಿ (£ ಪಳ್ಳಿ) *- - ಕಾತ್ಮಿ 
ಭಟವ್ರಾತ (ನಿಭಾಗ. ೧೦-೩೭-೫೦). " ಹಳ್ಳಿಕಾರ "ಪಳ್ಳಿಕಾಜ' ನೋ. 


ಹಳ್ಳಿಕಾಅ ೮೮೬೭ ಹಲ್‌ಮುಜ್‌ 


ಹಳ್ಳಿಕಾಅ 'ಪಳ್ಳಿಕಾಅ' ನೋ. | | ಇವನ ತಲೆಯ ಹಬ್‌ಗಡಿವೆನು (ಪ್ರಭಂಜ. ೨-೧೫೮); ನಿನ್ನ ತೋಳುಗಳ ಹಟ್‌ಗಡಿದು 

ಹಳ್ಳಿಗ "ಪಳ್ಳಿಗ' ನೋ. : | ಬಿಸುಡುವೆನು (ಸಾಳ್ಟಭಾ. ೧೬-೬೫1. ಹರಿಗಡ್ಮಿ: ಕಾಲಾಳ ಮೇಲಾಳ ಜೋಧರಂ 

ಹಳ್ಳಿಗತನ (ನಾ). ಹಳ್ಳಿಯವನ ನಡೆ ನುಡಿ; ಗ್ರಾಮಾಣವಾದ ನಡವಳಿಕೆ: | | ಹರಿಗಡಿದು ಬಿಡೆ (ತುರಂಗ. ೭೩-೪೬); ಶಿರ ಬಾಗಿದರೆ ಹರಿಗಡಿಯುವೆಯಾ ಗುರುರಾಜಾ ? 
ಒಂದು ದಿನವೂ ಅವನ ಹಳ್ಳಿಗತನವು ಹೊರಬೀಳಲಿಲ್ಲ (ಪರಿಣೀ. ೧೦). |. (ತುಂಗಳ. ೪೧). ಹ್‌ (ಇ ಪಲ್ಯ) * ಕಡ್ಡಿ! 


(ಹಳ್ಳಿಗೆ (ಆ 'ಪಳ್ಳಿಗ) *- - ತನ] 5| ಹಜೌಗರುಳು(ನಾ). ಕತ್ತರಿಸಿ ಹೋದ ಕರುಳು; ತುಂಡಾದ ಕರುಳು: 
ಹಳ್ಳಿಗಮಾರ (ನಾ). ಹಳ್ಳಿಗ; ಅನಾಗರಿಕ: ನನ್ನೊಡನೆ ಕೆಲಸಕ್ಕೆ ಒಬ್ಬ ಹಳ್ಳಿಗಮಾರ ಹಟ್‌ಗರುಳ ನೆಣವಸೆಯ ಮೂಳೆಯ ಮುಜ್‌ಕುಗಳ ಕಡಿಖಂಡಮಯವಾಯ್ತಖಿಳ 
ಪಠಾಣನನ್ನು ನಿಯಮಿಸಿದ್ದಾರೆ' (ರೂರಾಣೆ. ೩೫೮). (ಹಳ್ಳಿ (ಆ ಪಳ್ಳಿ) 4 ಗಮಾರ। ಚತುರಂಗ (ಕುವ್ಮಾದ್ರೋ ೧೮-೬೩). [ಹಣಿ (ಆ. ಪಲ್ಯ) 3- ಕರುಳು (ಆ ಕರುಳ್‌)] 


ಹಳ್ಳಿಗಾಡ (ನಾ). ಹಳ್ಳಿಗಾಡಿನಲ್ಲಿರುವವನು; ಗ್ರಾಮವಾಸಿ : ಹಿರೇರ ಕಾಲದಿಂದ | | ಹಳೌಗವಿ (ನಾ). (ಆಲಂ) ಕೀಳುಮಟ್ಟದ ಕವಿ: ಕ್ಷುದ್ರಕವಿ; ಅಳಿಗವಿ: ಹಟ್‌ 
ಕಟ್ಟೇ ಮೇಲೆ ಕೂತು ಹೇಳುವ ಗೊಡ್ಡುಕಥೆಗಳು. ನಮ್ಮ ನಿಮ್ಮಂಥ ಹಳ್ಳಿಗಾಡರಿಗೆ ಸರಿ | | (ಪಾಠಾಂ. ಅರಿ]ಗಎಗಳ ಕಬ್ಬಂಗಳ ಹೊಲಗಳಿಯಕ್ಕರದ ಹೊಲಿಗೆ ಬರ್ಚಿದೊಡೆಲ್ಲಂ 
ಬೀಳಬಹುದು (ದಾಸಹು. ೬೦). (ಹಳ್ಳಿಗಾಡು 1 - ಅ) ‘| ಬಜ್‌ ತಾಜ್‌ಗೆ ಬೀಖಿಗವೆತ್ತಅತತ್ತಅವೆಕ್ಕಸಕ್ಕಮಸ್ತಂಬ್ಮಸ್ತಂ (ಗಿರಿಕ. ೧-೨೩). 

ಹಳ್ಳಿಗಾಡು (ನಾ). ಹಳ್ಳಿಯ ಪರಿಸರ; ಗ್ರಾಮಾಣಪ್ರದೇಶ : ನಿಮಗೆ ಅವರ ಹೆಸರು | [ಹಜ್ಜ್‌ (ಆ ಪಲ್‌) 4 ಕವ್ಮಿ] 
ಗೊತ್ತಿಲ್ಲವೆಂದರೆ ನೀವು ಯಾವುದೊ ಹಳ್ಳಿಗಾಡಿನವರಿರಬೇಕು (ಎಷ್ಕಾಮ. ೧೪೭); | | ಹಖೌಗೊಯಿ (ಕ್ರಿ). ಹರಿದು ಹೋಗುವಂತೆ ಕತ್ತರಿಸು, - ಸೀಳು: ಹಣ್‌ಗೊಯಿದ 
ಹಳ್ಳಿಗಾಡಿನಲ್ಲಿ ಹುಡುಕಿ ನೋಡಿದರೂ ಅಂಥವನೊಬ್ಬ ರೈತ ಸಿಗುತ್ತಿರಲಿಲ್ಲ | ಮಿಂಚಿನ ಗೊಂಚಲ ನೆಜೆ್‌ವೋತು ಇಂದುಕೋಟಿಪ್ರಭೆಯ ಶಾಂತಿಯನೊಳಕೊಂಡು 
(ಪುನರು. ೩೦೯). 1ಹಳ್ಳಿ( ಆ ಪಳ್ಳಿ) + ಕಾಡ್ಬು। . ಬದುಕಿದೆನು (ಬಸವ. ಕ. 3೫೩ - ೧೩೨೯). 

ಹಳ್ಳಿಮುಕ್ಕ (ನಾ). ವ ಹಳ್ಳಿಗಮಾರ: ನಮ್ಮ ಹಾಗೆ ಒಂದೂ ತಿಳೀದ ಹಳ್ಳಿಮುಕ್ಕರಲ್ಲ | 15 [ಹಚ (ಆ ಪಟ್‌) 3- ಕೊಯಿ (ಆ ಕೊಯ್‌)| 
ನೀವು (ಮಾರ್ಗದ. ೧೫೦). [ಹಳ್ಳಿ (ಆ ಪಳ್ಳಿ) 3- ಮುಕ್ಕ) | | ಹಲ್‌ಗೋಲು "ಪಖೌಗೋಲ್‌' ನೋ. 

ಹಳ್ಳಿವಾಡ (ನಾ). ಇ ಹಳ್ಳಿಗಾಡು: ಈ ಪಕ್ಕದಲ್ಲಿ ವರ್ತಕರೂ ಅವರ ಗುಮಾಸ್ತರೂ | | ಹಲೌತಿನ್‌ "ಪಣಾತಿನ್‌' ನೋ. 
ಒಕ್ಕಲಿಗರೂ ಹಳ್ಳಿವಾಡದ ಜನರೂ ಸೇರಿದರು (ಇಂಗ್ಲೆಂದ. ೧೪೮); ಹೆಚ್ಚಿನ ದುಶ್ಚಿಂತೆ, ತನ್ನ | | ಹಣ್‌ತಿನಿಸು (ಕ್ರಿ). ಕತ್ತರಿಸಿ ತಿನ್ನಿಸು; ಕಿತ್ತು ತಿನ್ನಿಸು (?): ನವಖಂಡವ ಕೂಡಿ 
ಹಳ್ಳಿವಾಡ ತಂದೆ ಪಟ್ಟಣದ ಹುಡುಗರ ಅಪಹಾಸ್ಕಕ್ಕೆಲ್ಲಿ ಗುರಿಯಾಗುವನೋ ಎಂದು ಕಡಿಕಡಿದು ನೋಡು ಆ ಶೂಲವೈದೈದು ಮುಖವಾಗಿ ಹಾಯುವಾಗ (ಆ ಹಾವಿನಿಂದ?) 
(ಇಷ್ಪಕ. ೩೯೦). [ಹಳ್ಳಿ (ಆ ಪಳ್ಳಿ) 3” ವಾಡ್ಕ] 20| ಹಲ್‌ೌತಿನಿಸಿ ನೋಡು (ಬಸಹೆ. ೩೫-೯೧). [ಹಲ್‌ತಿನ್‌ (ಆ ಪಣಿತಿನ್‌) 4 - ಇಸು] 


ಹಲ್‌ (ನಾ). ಒಂದು ಅನುಕರಣಶಬ್ದ: ಹಜ್ಮೆಂದೇಡಿಸಿ ರಕ್ತಮಂ ಕುಡಿದು! | ಹಳೌತೆ (ನಾ). ಅವಕಾಶ (7): ಹೆಚೆಯ ಕಾಣುತ ಉಡುಗೊಲ್‌ಯನೀವುದಕಿನ್ನು 


ಪೆರ್ಗೆಂಡಂಗಳಂ ಸೂಸುತುಂ (ಧರ್ಮುಮ್ಯ. ೬-೧೮೯: ಪಲ್ಲಿಟ್‌ದು ಹರ್ಚೆನುತುರ್ಬುತೆ | ಹಲ್‌ತೆಯಲ್ಲವು ತನಗೆನುತ ಮಜ್‌ಗಾದಿತ್ಮನು ಪೋಗಲರಿ ತಾವರೆಯು ಮುಖ 
-.* ತಾಂ ನೆಟೆ ನಗಿಸಿತ್ತು ತಾಪಸಕುಮಾರರನಲ್ಲಿಯದೊಂದು ಮರ್ಕಟಂ (ಗಿರಿಕ. ೫-೨೦). ದೆಲೆಯಲಮ್ಮದೆ ಮುಸುಕಿದುದು (ಅಮುಸಾಂ. ೩-೪೫). |?) 


ಹಲಿದಲೆ "ಪಜ್‌ದಲೆ' ನೋ. i 

ಹಟ್‌ದಲೆಯ (ನಾ). ತಲೆಯ ಮೇಲೆ ಚೆನ್ನಾಗಿ ಕೂದಲಿಲ್ಲದವನು; 
ಹರಕುಕೂದಲುಳ್ಳ ತಲೆಯವನು: ಗುಳಿಗಣ್ಣಂ, ಹಟ್‌ದಲೆಯಂ (ಶಮದ. 
೭೬ ಪ್ರಯೋ). [ಹಜ್‌ದಲೆ (« ಪಟ್‌ದಲೆ) + - ಅ) 

| ಹಲ್‌ದಳ (ನಾ). ಛಿನ್ನಭಿನ್ನವಾದ ಸೈನ್ಯ: ಪಾರ್ಥನ ತಜುಬಿದನು ನಿನ್ನಾತ ಸೈರಿಸಿ 
ಹಟ್‌ದಳವ ಕೂಡಿದನು ಕಲಿ ಮಾಡಿದನು ಕಾಲಾಳೆ (ಕುವ್ಮಾಗ. ೧-೪೨). 

(ಹಜ್‌ (« ಪಲ್‌) 4 ದಳ್ಕ( ವ ದಲ) 


"ಪರ್‌' ಪರಾ. 

ಹಜಗೋಲು "ಪಟ್‌ಗೋಲ್‌' ನೋ. 

ಹಜಲ್‌ (ನಾ). ಒಂದು ಬಗೆಯ ಮಾನು: ಸಾನೆ ಮೂಗುಂ ಹಜಲ್‌ ಮುಡಿಲುಂ | 
ಪಂದಿಗನೆಂಬ ಮಾನ್ಹೆಗೆದನಾ ಭಕ್ತಂ ಮಹಾಲೀಲೆಯಿಂ (ತ್ರಿಪುವಿ. ೫೭-೮). ಕಾ 
ಪರಾ. - ತಮಿ. ಪಜಳಾ! 

ಹಲಲೆ, "ಪಅಲೆ' ನೋ. 

ಹಣಲ್ಲೆ (ನಾ). ಹಲ್ಲೆ; ಬಿಲ್ಲೆ: ಹ!ಪಾಠಂ. ಪ।ಜಲೆಯಂ ಮಾಡಿ ಕೆನೆಮೊಸರು 
ಸಿಹಬೆಣ್ಣೆಯಂ ನೆಜ' ತಡಹಿ . . . ಹಂಚಿನೊಳು ಬೇಯಿಸೆ ಸಿತಕರೊಟ್ಟಿವೆಸರಂ ಪಡೆದುದು | 
(ಸೂಪಶಾ. ೧-೧೭). 8) 


25 


ಹಣಿದೊಗಲು "ಪಲಖೌದೊವಲ್‌' ನೋ. 
; ಹಟಳ್‌ಪಡು "ಪಲಿವಡು' ನೋ. 


ಹಣ್ಮ್‌ "ಪಜ್‌' ನೋ. | ಹಲಿಮಣ್‌ (ನಾ). ಹೆಂಟೆ ಹಾಗೂ ಕಲ್ಲಿನ ತುಂಡುಗಳಿರುವ ಮಣ್ಣು; 
ಡಿ ಹಲ್ಲಿ "ಪರ್ಮಿ' ನೋ. ಗಂಟುಗಂಟಾದ ಮಣ್ಣು: ಅಜ್‌ಿಯದ ಬಾಲಂ ಬೀದಿಯ ಹಣಿಮಣ್ಣಿಂ ಮಾಡಿ 
ಹಲಿ "ಪಣ್ಮಿ' ನೋ. 35| ದೊಂದು ಹಾಹೆಯ ತೆಅದಿಂ ತಜಬಜಿಕಂ ವಿಕಟಾಕೃತಿ ನೆಟೆ ನಿಷ್ಠುರನಿವೃತಹುಂಡ 


ಹಣ್ಮಿ (ನಾ). ದಾಕ್ಷಿಣ್ಮ; ಭಿಡೆ: ಕೂಡಲಸಂಗಮದೇವಾ ನಿಮ್ಮ ಹಂಗೇನು ಹಲ್‌ 
ಯೇನು ಆನುಭಯಲಿಂಗಜಂಗಮದ ಮೊಟೆಹೊಕ್ಕು ಬದುಕಿದೆನು (ಬಸವ. ೩೯೦). 
“ಹಂಗುಹಖ್‌' ಪರಾ. ೧) 

A ಹಳೌಕಾಅ "ಪರಿಕಾಲ' ನೋ. 

ಹಲ್‌ಕು "ಪಜುಕು' ನೋ. 

ಹಜೌಕುಗಡ್ಡ 'ಹಲುಕುಗಡ್ಡ' ನೋ. 

ಹಣಿಗಂಡು (ನಾ). (ಆಲಂ) ಆಲ್ಬವಾದ ಪೌರುಷ: ಹೀನಪೌರುಷ: ಎಜಗಿ 
ಶರಣೆಂದು ಬಾಳದೆ ಹಲ್‌ಗಂಡಿಂದಾತನೇವನೆಂದುಲಿವನ ಬಾಯೊಜಯಾಗಲ್ಕೂರಲಗಂ 
ಕಿಲಹದೆ ಮಾಣ್ಣಪನೆ ಹಬ್ಬಣಂ ವಿಜಿತರಣರಿ (ಕಣ. ೨೫-೪೫; 1186). 

[ಹಿ (ಆ ಪಲ್ಯ) 4 ಗಂಡು] | 
ಹಉಿಗಡಿ, ಹರಿಗಡಿ, (ಕ್ರಿ). ಸೀಳಿ ಹಾಕು;ಪೂರ್ಣವಾಗಿ ಕತ್ತರಿಸು, --ತುಂಡರಿಸು: | 


ಸಂಸ್ಥಾನಂಗಳ್‌ (ಶಾಂತೀಶ್ವ. ೯-೧೦೭). [ಹಲ್‌ (ಆ ಪಟ್ಮ್‌) 4 ಮಣ್‌) 

ಹಣಿಮಾತು (ನಾ). (ಆಲಂ) ಖಂಡಿಸುವ ನುಡಿ; ಪ್ರತಿವಾದದ ಮಾತು: 
ಆರನಾರಾಡಿಸುವರೆಂಬುದನಾರು ಬಲ್ಲರು ಸಾಕು ಬಲಿಯ ವಿಚಾರವಂತಿರಲಿನ್ನದೇ ಹಜ್‌ 
ಮಾತನಾಡಿದರೆ ಸಾರಲಟ್‌ವವೆ ನಮಗೆ ನಮ್ಮ ಮನೋರಥಂಗಳು (ಪ್ರಧುಲೀ. ೭-೬೨). 

[ಹಜ್‌ (ಆ ಪಜ್ಮ್‌) 4 ಮಾತು)? 

ಹಲ್‌ಮುಲ್‌, ಹರಿಮುರಿ (ನಾ). ಅಲ್ಲಲ್ಲಿ ಅಲ್ಪಸ್ವಲ್ಪ ಭಿನ್ನವಾಗುವಿಕೆ; 
ಖಂಡಸ್ಸುಟಿತ:ಕ್ಕೆದುಬದೆಕೋ ತನ್ನ ತನುವನು ಹೊಯ್ದು ನೋಡಾ ನೀನು ನಿನ್ನಾಪನಿತು 
ಸತ್ವದಲಿ ಕೂಡಲೊಳಗೊಂದಿನಿತು ಹಲೌಮುಲೌ್‌ಯಾದರಕಟಾ ನಾನು ಸಿದ್ಧನೆ (ಪ್ರಧುಲೀ. 
೧೯-೨೫); ಹಲ್‌ಮುಟ್‌ಯಿಲ್ಲೊಂದು ಕುಜುಹಿಲ್ಲ (ಪರಬೋ. ೪-೮-೯). ಹರಿಮುರಿ: 

«| ಸಮಾಜ ಹರಿಮುರಿಯಾಗದಿರೆ ಸಲ್ಲ (ಹೆದ್ಬೆರ. 69೨-೧೪); ಮುಂಡನ ವೇಗದಲ್ಲಿ 
ಒಂದಿಷ್ಟು ಹರಿಮುರಿ ಆಗತಕ್ಕುವೆ(ದೇಕನ್ಮೆ. ೭೬). [ಹಣಿ (೮ ಪಚ್ಚ್‌) 3- ಮುಜ್ಸ್‌) 


40 


ಹಲ್‌ಮೂಲೆ 


ಹಲ್‌ಮೂಲೆ (ನಾ). ಸಂದುಗೊಂದು: ನಡೆತಂದು ಹಜ್‌ಮೂಲೆಗೊಂಬ ಹುಲಿ | 
ಕರಡಿಯಂ ಜಡಿವ ಹೂಂಕೃತಿಗರಣ್ಮದ ಭೂತ ಬೇತಾಳನಡೆ ಸುತ್ತಿ ಮುತ್ತಿ ಬೊಬ್ಬಿಟ್ಟು 
ರುಂಸಿಸಿದುವಾ ಕೌಶಿಕನ ಪ್ರೇರಣೆಯೊಳು (ಹಚಕಾ. ೯-೧೩). 

ಹಲ್‌ (ಇ ಪಟ್‌) * ಮೂಲೆ] 

ಹಳಿಯೆಸು "ಪಣೌಯೆಸು' ನೋ. 

ಹರಿಯೊದೆ (ಕ್ರಿ). ತೊರೆ; ಕಳಚಿಕೊಳ್ಳು; ಬಿಡಿಸಿಕೊಳ್ಳು: ಮಹಾಪಾತಕವ ಕೆಡೆ 
ನೂಂಕಿ ತನುವ ಪಾವನ ಮಾಡಿ ಸಂಸಾರಬಂಧನವ ಹಣಿಯೊದೆದು . . . ಅನವರತ 
ಸೌಸ್ಕಗೊಡುಗೆ (ಲಶಿಚಂ. ೪೦-೧೦).  (ಹಟ್ಸ್‌ (ಆ ಪಣ್ಶ) * ಒದೆ] 

ಹಳಿವಾಯ್‌ 'ಪಣಿವಾಯ್‌' ನೋ. 

ಹಖಿವು "ಪಜ್‌ವು' ನೋ. 

ಹಸು "ಶಜಸಿಯಿಸು' ನೋ. 

ಹಂಿಸೂಆ್‌ (ನಾ). ಸಂಪೂರ್ಣವಾಗಿ ಕಿತ್ತುಕೊಳ್ಳುವುದು; ಅಧಿಕವಾದ 
ಸೂರೆ: ನಿಪ್ಲೊಸತಪ್ತ ವಿಲಾಸಂ ಸುರಸತಿಗೊಪ್ಪಂಬಡೆದಮರನ ಮನಮಂ ಹಲೌಸೂಲೆ 
ವಿಡಿದುವಾಗೆ (ಜಯಕಾ. ೧೩-೪೯. . (ಹಜ್‌, (< ಪಣ್‌) + ಸೂಲ) 

ಹಲ್‌ಹಂಚು, ಹರಿಹಂಚು (ನಾ). ೧. ಚೂರುಚೂರು; ಛಿನ್ನಬಿನ್ನತೆ: 
ಗುಹೇಶ್ವರನೆಂಬ ಲಿಂಗದ ಪನಘಟ್ಟಿಯನಲೌವಡೆ ನಿನ್ನಟ್‌ವೆಲ್ಲವ ಹಲೌ್‌ಹಂಚ ಮಾಡಿ 
ನೀನ್‌ ಮರುಳೇ (ಅವಚಂ. ೧೩೧-೬೦೦). ೨. ಚಲ್ಲಾಪಿಲ್ಲಿ; ಚದುರುವಿಕೆ: ಧರೆಗೆ 
ದುರ್ಜನರಾದ ತುರುಕರ ಬಲವನು ಹಲ್‌ಹಂಚ ಮಾಡಿಯೋಡಿಸಿದ (ಕಂನವಿ. ೧೭-೫). 
೩. ಹಾಳು; ಕೇಡು; ನಾಶ: ಹರಭಕ್ತೆಯೆಂದಟುಪಿ ಹಲ್‌ಹಂಚ ಮಾಡಿದಂ (ಕಾರಿರ. ದೇ. 
೨೮೭-೨೪). ಹರಿಹಂಚೊು: ೨. ಇನ್ನುಳಿದ ಭಾಗವು ಹಲವಾರು ತುಂಡುಗಳಾಗಿ 
ಸಣ್ಣಪುಟ್ಟಸಂಸ್ಥಾನಗಳಲ್ಲಿ ಹಾಗು ನಿಜಾಮರಾಜ್ಯದಲ್ಲಿ ಹರಿಹಂಚಾಗಿತ್ತು 
(ಕಸಾಚ. ೨೪೨); ಸರದಾರರ ಪಡೆಯು . . . ಅವರ ಸೈನ್ಯವನ್ನು ಚದುರಿಸಿ ಹರಿಹಂಚು 
ಮಾಡಿತು (ಸಳನ್ಮೆ. 1x, ಪ್ರಸ್ತಾವನೆ). 

ಹಟಿಹಂಚಾಗು ಇ ೧. ಚೂರುಚೂರಾಗು; ಛಿದ್ರವಾಗು: ಕೂಡೆ ಹಲ್‌ಿಹಂಚಾದ 

ತಂದೆಯ ಗೂಡ ನೋಡದ ಮುನ್ನ ಕಂಬನಿ ಮೂಡಿ ಮುಳುಗಿದವಾಲಿ ಕಾಣವು 
ಪಿತೃಕಳೇವರವ (ಕುವ್ಮಾದ್ರೋ. ೧೯-೮); ಸೊಬಗೆಯರು ಪಂಚಗುರುಗಳ ಪಾಡಿದರು ಪಾತಕ 
ಹಜ್‌ಹಂಚಾಗಿ ಹರಿದು ಹೋಹಂತೆ (ಭಗಚ. ೧೩-೩೫). ೨. ಚಲ್ಲಾಪಿಲ್ಲಿಯಾಗು; 
ಚದುರು: ಹಟ್‌ಹಂಚಾಯ್ತ ಮಹಾರಥರೊಡ್ಡಣ (ಜಯಕಾ. ೭-೩. ೩. ಹಾಳಾಗು; 
ನಾಶವಾಗತಿ: ನಾಡಿಗೋಸುಗ ಸೋದರರು ಹೊಯ್ದಾಡಿ ಹಣಿಸಂಚಾದರೆಂಬುದ 
ನಾಡದಿಹುದೇ ಲೋಕ (ಕುನ್ನಾಉ. ೨-೨೯). [ಹಲ್‌ (ಆ ಪಣ) ೬ ಹಂಚು]! 

ಹಳೌಹಂಚುವಡು (ಕ್ರಿ). ಚಲ್ಲಾಪಿಲ್ಲಿಯಾಗು; ಚದುರಿಹೋಗು: ನಿಮಿಷ 
ಮಾತ್ರದೊಳ್‌ ಸುರಸೇನೆ ಹಣಿಹಂಚುಪಟ್ಟು, . . . ಬೆನ್ನಿತ್ತುದು (ಚಿಬಪು. ೨೪-೨೧). 

[ಹಾಚಿಹಂಚು 4 ಪಡು] 

ಹಲುಕ "ಪಣುಕ' ನೋ. 

ಹಳುಕು 'ಪಣುಕು' ನೋ. 

ಹಳುಕುಗಡ್ಡ. ಹಲಿಕುಗಡ್ಡ (ನಾ): ಹರುಕುಮುರುಕಾಗಿರುವ ಗಡ್ಡ : ಗಿಡ್ಡು 
ರೂಪಿನ ಹಣು "ಖಾರಾ. ಅ।ಕುಗಡ್ಡದ ಹೆಡ್ಡನಾದ ಕುರೂಪಿತನದಲಿ ನೃಪತಿ ವಿಷದಿಂದ 
(ನಳ. ೬-೧೪). ಹಲೌಕುಗಡ್ಡ : ಹಚಿಕುಗಡ್ಡದ ಕೆದಜುಮಾಸೆಯ ಕೀನಿವಲ್ಲುಗಳ 
- ೬ ಕಿಮಿಕುಲರು ಬಂದರು (ಬಸಪು ೫೮-೪೯). [ಹೆಲುಕು (ಆ ಪಜುಕು) *- ಗಡ್ಡ, 

ಹಳುಗಲ್‌ "ಪಜ್‌ಗೋಲ್‌' ನೋ. 

ಹಳುಗಾಣು (ಕ್ರಿ). ಆಳಿವನ್ನು ಯೋಚಿಸು; ನಾಶವನ್ನು ಚಿಂತಿಸು: ಹರಗೆ... 
ಶ್ರೀಗಂಧವರ್ಪಿಪ ನೇಮ ನಿರುತವೆಂತೆರಲೊಮ್ಮೆ' ಶ್ರೀಗಂಧ ದೊರೆಯದಿರೆ ನೇಮ 
ತಪ್ಪಿತ್ತೆನುತಲಿ ಹರಣಕ್ಕೆ ಹಜುಗಾಣಿಲು (ಗುರುಚಾ. ೬-೭); ಮಂತ್ರಜಪದಿಂ ಹರಣಂ 
ತದಸ್ಸಕ್ಕೆ ಬಾರದಿರೆ ತನ್ನಸುಗೆ ಹಲುಗಾಣೆ ಹರನೊಲಿಯೆಯೆಂದಿನೊಲು ಜಯಿಸಿ 
(ರಾಘಚ. ೧೦-೩). (ಹಚ್ಚು (ಆ ಪಜ್‌ವು) * ಕಾಣು (ಆ ಕಾಣ್‌)) 

ಹಲುಗೊಳ್‌ (ಕ್ರಿ). ಕಿತ್ತುಕೊಳ್ಳು: ಮೂರ್ಯನೈನಾರ್‌ ಶಿವಂ ಜೂಜಾಡಿ ಭರದೆ 


೮೮೬೮ 


s 


10[ 


15 
20 


25 


೨0 


35 


¢ 
il 


45 


ಹಲಸು 


ಸೋಲಲ್‌ ಕಟ್ಟಿ ಹಾಯ್ಕೆ ಪಣೆಗಣ್ಣೋಆೆ ನಿರುತ ಜಂಗಮದೊಡವೆಯೆನುತೆ ಹ (ಪಾಠಾಂ. 
ಹು।ಜುಗೊಂಡಂ (ಚಿಒಪು ೫೭-೩೭). "ಪಲೌಕೊಳ್‌' ಪರಾ. 
ಹಲ್ಲು (ಆ ಪಣ್‌) ೬ ಕೊಳ್‌,] 

ಹಳುಗೋಲ್‌ "ಪಟ್‌ಗೋಲ್‌' ನೋ. 

ಹಜುಗೋಲು "ಪಟ್‌ಗೋಲ್‌' ನೋ. 

ಹಜುಣಿ "ಪಣುಣೆ' ನೋ. 

ಹಣುಣೆ "ಪಜುಣೆ' ನೋ. 

ಹಳುವು "ಪಣಿವು' ನೋ. 

`ಹಖವೆ "“ಹಅುಹೆ" ನೋ. 

ಹಲುಹೆ , ಹರಿವೈ, ಹರುವೈ, ಹರುಹೆ. ಹಜುವೆ (ನಾ). (ತರಕಾರಿಯಾಗಿ 
ಬಳಸುವ) ಒಂದು ಬಗೆಯ ಸೊಪ್ಪು: ""ಪಾಲಕ್ಕಮೆಂಬುದು ಹಟುಹೆ'' (ಹಲಾಯು. 
೨೭-೧೦): ನೆಲಗೋಣಿ ಪು(ಹು)ಣಿಸೆ . . . ಹಜುಹೆಯೆಂಬಿವಚೆಲೆಯಂ ಕಲಟ್‌ಯೊಳುಲ್‌ 
ಕಾಸಿ ಕಟ್ಟಲ್‌ ತೊಲಗುಗುಮೊದಟ್‌ಸುವ ಮುಳ್ಳ ವಿಷಮಿನಿತನಿತುಂ (ಖಮದ. ೨-೨೧೧). 
ಹರಿವೆ : “ದಂಟಿನ ಸೊಪ್ಪು, ಹರಿವೆ ಸೊಪ್ಪು'' (ಸಸ್ಮಾನ. ೧೦); ಮಾರ್ಷ. (ಹರಿವೆ) 

- ಜ್ಯೇಷ್ಠಮಧು ಇವೆಲ್ಲ ಮಧುರ (*ಷ್ಟಾಂಗ. ೧೩೮). ಹೆರುವೈ: ಅಲ್ಲಿಯೂ ಹಂದಿ 

ಹರುವೆಮಡಿ . .. “ತಿಂಗಳವರೆಮಡಿಗಳನ್ನೆಲ್ಲ ತುಳಿದು ರಂಪಮಾಡಿ ಮನೆಯ ಮೇಲಣ 
ಹಕ್ಕಲುಕಾಡಿನ ಕಡೆಗೆ ನುಗ್ಗಿಬಿಟ್ಟಿತ್ತು (ಮಲೆಮ. ೧೨೧). ಹರುಹೆ : ""ರಾಜಕೀರೀ, 
ರಾಜಗಿರಿ ಈ - ಯೆರಡುಂ ಹರುಸೆ'' (ಓಷಧಿ. ೧೬೮). ಹಣುವೆ: ತುಪ್ಪೋಗರಕ್ಕೆ 
ನಳುವಲು. . . ಕೆಂಪಿನ ಹಜುವೆಯಾದಿಯಾಗುತ್ತಮದ ಸೊಪ್ಪಿನೆಸಅಂ ಬಸಿದುಕೊಂಡು 
(ಸೂಪಶಾ. ೩-೧೮); ಮಿಜುಗುವ ಕನ್ನಡಿಯೊಳು ಹರಹಿಡ ಸಣ್ಣ ಹಜುವೆಯ ಬಿತ್ತುಗಳಂತೆ 
ತುಜುಗಿದ ಬವರಿಯಿಂದೆಸೆವ ಗಲ್ಲಗಳೊಂದು ಮೆಜಹು ಸಾಲದೆ ಚಕ್ರಧರನ 
(ಭರಚ್‌. ೬-೪೪). 

ಹಲ "ಪಣಿ,' ನೋ. 

ಹೆಳ್‌ಕಾಅ "ಪಟ್‌ಕಾಜ' ನೋ. 

ಹಲೆಗಾಅ 'ಪಜ್‌ಕಾಅ' ನೋ. 

ಹಲೆಗುಟ್ಟು "ಪಣಿಗುಟ್ಟು' ನೋ. 

ಹಲ "ಪಟ್ಟಿ' ನೋ. 

ಹಟಗೂಂಟಣಿ "ಸಟಗುಂಟಣಿ' ನೋ. 

ಹಲದು "ಪಬದು' ನೋ. 

ಹಟಮೈಲಗೆ (ನಾ). ಮಲಿನವಾದ ಬಟ್ಟೆ; ಉಟ್ಟು ಕಳೆದ ವಸ್ತ್ರ: ನಗಲಕ್ಷ್ಮಿ 
ಯುಟ್ಟ ಹಲಮೈಲಗೆಗಳನೊಜ್ಜರಮೆನಿಪ್ಪ ಮಡಿವಾಳಂಗಂ(ವಗೆ]ವಜೆಯೊಳ್‌ ತೆಗೆಬಿಸುಟ 

*: ವೊಲಗತಟದೊಳ್‌ [ಪೊರಳು।ತಿರ್ಪವಜಗರನಿಕರಂ (ಸೂಕ್ತಿಸು. ೩-೮೨). 

` (ಹಟ(« ಪಟದು) 4 ಮೈಲಗೆ (« ಮೈಲಿಗೆ)] 

ಹಲಯಿಗೆ "ಪಟಿಯಿಗೆ' ನೋ. 

ಹಟಯೂರ್‌-(ನಾ). ಒಂದು ಊರಿನ ಹೆಸರು: ಪುಲಿನಾಡು ರಾಸಮಯ್ಮ 
ಹಟಯೂರರಸರಂ'ದಣ್ಣುವೇಟ್ಲೊಡೆ (ಎಕ. ಶ್ರೀನಿವಾ. ಊ-೫;ಸು. 9007). 7 ಊರ್‌] 

ಹಟವಿಗೆ "ಪಟಿಯಿಗೆ' ನೋ. 

ಹಲಟ್ಲ್‌ "ಪಟ ನೋ. 

ಹಟ್ಲ್‌ "ಪಟ್ಮಿ' ನೋ. 

ಹಲವು “ಪಟ್ಕ್‌' ನೋ. 

ಹಬೌಸು, ಹಳಿಸು (ಕ್ರಿ). ಬಯ್ಕಿಸು; ದೂಷಣೆಗೆ ಒಳಗಾಗುವಂತೆ ಮಾಡು. 
ಹಳಿಸು,. 

ಹಟ್‌ಸಿಕೊಳ್ಳು, ಹಳಿಸಿಕೊಳು, ಹಳಿಸಿಕೊಳ್ಳು ನ ನಿಂದೆಗೆ ಪಾತ್ರವಾಗು; 

ಬಯ್ಕಿಸಿಕೊಳ್ಳು : ""ಗರ್ಹಾಧೀನ, ವಕ್ತವ್ಮ ಎ ಹಲೌಸಿಕೊಂಬವನು'' (ನಾಚಿರಾ. ಕಿ); 
ಕೃತಕಂಗಳಂಗನೆಯರಿಗೆ ನೆಲೆಯಾಗಿ ಹಳಿಸಿ!ಪಾಕಾಂ. ಹಳಿಯಿಸಿ!ಕೊಳುತಿರ್ದ ಮತ್ತಾ 
ಹೆಸರೆ ಲೇಸೆನಿಸಿಕೊಂಡವಾ ಹುಲಿಗೆಚೆಯೊಳು (ಸೋಮಚ. ೫-೬೯); ಮಕರದೊಳು 


ಹಟ್‌ 


ಮೈನೆಚೆದೊಡೆ . . . ಹಲಬರಿಂ ಹಳಿಸಿಕೊಂಬಳು (ವೀಶೈಪು ೪-೨೧-೨೨). 
[ಹಲ (ಆ ಪಟ್‌) * - ಇಸ್ಬು] 


ಹಟ್‌ "ಪಟ್ಕ' ನೋ. 

ಷಟ್‌ಗೂಯ್‌ "ಪಟಗೂಲಯ್‌' ನೋ. 

ಹಲ್ಲಿ "ಪಟ್ಸ್‌' ನೋ. 

ಹಾ (ಅ). (ದುಃಖ, ಕೋಪ, ಆಶ್ಚರ್ಯ, ಉದ್ವೇಗ, ತೃಪ್ತಿ ಮುಂತಾದುವು 


ಗಳನ್ನು ಸೂಚಿಸುವ) ಒಂದು ಉದ್ದಾರವಾಚಕಶಬ್ದ: ಕೇಡನಣಜಿದೈ ಹಾ 
ಶ್ವೇತಕೇತುವ್ರತೀ (ಕಾದಂಪೂ. ೯೦೦); ಹಾ ಗುರುನಾಥನೆ ಹಾ ಗುರುವೆ ಹಾ ಗುರುದೇವನೆ 
(ಬಸಪು. ೪೫-೭); ಹಾ ಯುಧಿಷ್ಠಿರರಾಯ ಶಿವಶಿವ ವಾಯುಸುತ ಹಾ ಪಾರ್ಥ ಜಾ 
ಮಾದ್ರೇಯರಿರ ಹಾಯೆನುತ ಹರೆದುದು ಸೇನೆ ದೆಸೆದೆಸೆಗೆ (ಕುವ್ಮಾದ್ರೋ. ೩-೫೯). 
ಹಾಹಾ (ದ್ವಿರುಕ್ತಿ): ಹಾಹಾ ಜನಕಸುತೇ ವೈದೇಹಿಯೆಂದು . . . ಮೂರ್ಛೆಗೆ 

ಸಂದಂ (ಪಂರಾಮಾ. ೯-೧೧೬); ಹಾ ಮಹಾವಿಬ್ರಮ ಹಾಹಾ ಮನ್ಮಥ ಹಾ ಸಮ್ಮದ 
(ಗಿರಿಕ, ೮-೬೭); ಹಾಹಾ ಮಗನೆ ನಮ್ಮುವನು ಪರಕೆ ಸಲಿಸದೆ ಮುಂದೆ ನೀನೀ ಪರಿಯ 
ಹೋಹರೆ (ತೂರರಾ. ೨-೫-೨೪). "ಆಹ, ' ಪರಾ. 

ಹಾಂ (ನಾ). ಒಂದು ಉದ್ದಾರವಾಚಕಶಬ್ದ: ಮೊನ್ನೆ ಆಟಕ್ಕಾಗಿ ಆರೇರ ರಂಗನ 
ಕೂಡ ಕುಸ್ತಿ ಹಚ್ಚಿದರ ಹಾಂ ಅನ್ನುವುದರಲ್ಲಿ ಮುರಿದು ಒಗೆದ (ಬೆಟ್ಟಹೊ. ೪೧). 

ಹಾಂಕಾರ "ಆಂಕರ' ನೋ. 

ಹಾಂಗೆ "ಅಹಗೆ' ನೋ. 

ಹಾಂಸೆ "ಪಾವಸೆ' ನೋ. 

ಹಾಕತೆವೇಖ (ಕ್ರಿ). (2) ಓ ಏಕಾಂತದೊಳು ನಿನ್ನ ಪದಪದ್ಮಂಗಳನೇಕಾಗ್ರಚಿತ್ತ 
ದಿಂದೊಲಿದು ಹಾಕತೆವೆತ್ತು ಜಾನಿಸೆ ಕೆಡದಿಹುದೆಯನೇಕ ಕಿಲ್ಬಿಶ ಜಿನರಾಜ 
(ರಾಮವಿ. ೨೦-೧೬೩). 1? * ಪೆಜು] 

ಹಾಕರಿಸು (ಕ್ರಿ). ಹಾಹಾಕಾರವನ್ನುಂಟುಮಾಡು; ಗೊಂದಲವೆಬ್ಬಿಸು (?): 
ಸರಳು ಸರಳಿಂಗಣೆದು ಪೊಗೆಮಯಂ ಕಿಡಿಮಯವದಾಗಿ ಹಾಕರಿಸಿ ದಶದಿಕ್ಕಿನೊಳ್‌ 
ಜಾರುತೊರೆಯುತ್ತಿರ್ದುದು (ತುರಂಗ. ೬೮-೩೦). "ಆಕರಿಸ್ಕು' ಹೋ. 

(2+ -ಇಸ್ಕು! 

ಹಾಕಾರ (ನಾ). ೧. ಹಾ ಎಂಬ ಉದ್ಗಾರ: ಎಲ್ಲೆಡೆಯು ಕೇಳುತಿದೆ ಹಾಕಾರವು, 
ಕ್ರಾಂತಿ ಎಂಬುವ ಭೂತ ತಲೆಗೆದರಿ ಹುಚ್ಚೆದ್ದು ಸುತ್ತುತಿದೆ (ಪಾಂಚಜ. ೫೨-೭). 
೨. [ಜೈನ] ಹಾ ಎಂಬ ಶಬ್ದದ ಉಚ್ಚಾರದಿಂದ ಕೊಡುತ್ತಿದ್ದ ಶಿಕ್ಷೆ; ಒಂದು 
ಬಗೆಯ ವಾಗ್ದಂಡ; ಔ ಮೊದಲನೆಯ ಐದು ಮನುಗಳು ಪ್ರಜೆಗಳನ್ನು 
ಅಪರಾಧಗಳಿಂದ ಪರಾವೃತ್ತಗೊಳಿಸುತ್ತಿದ್ದ ಒಂದು ಶಬ್ದೋಚ್ಚಾರ: ಆ 
ಕಾಲದೊಳಾ ಮನುಷ್ಕರಪರಾಧಂಗೆಯ್ಕೆ ಮುನ್ನಮಯ್ವರ್‌ ಮನುಗಳು ಹಾಕಾರ 
ಲಕ್ಷಣಮಪ್ಪ (ನಾಕಾ. ಹಾಮಾಧಿಕ್ಕಾರ] ದಂಡಮಂ ಮಾಡಿದರು (ಚಾವೂಪು. ೧೧). 

(ಹಾ + - ಕಾರ್ಫ) 
ಹಾಕಿಮ್‌ (ನಾ). ಆಡಳಿತಾಧಿಕಾರಿ: "ವರಗಣಹಾಕಿಮ್‌' ಪರಾ. 
[ಇ- ಹಿಂ. ಹಾಕಿಮ್‌; ಮರಾ. ಹಾಕಿಮ್‌, ಹಾಕೀಮ್‌] 

ಹಾಕಿಸು "ಹಾಯ್ಕಿಸು' ನೋ. 

ಹಾಕು "ಪಾಯ್ಕು' ನೋ. 

ಹಾಕುಪಾವಡಿಗ (ನಾ). ಬಟ್ಟೆಯಿಂದ ಗಾಳಿ ಹಾಕುವವನು: ಛತ್ರಿ ಚಾಮರ ಢಾಳು 
ಎತ್ತಿ ಪಿಡಿದಿರುವವರು ಹತ್ರ ಚಿಮ್ಮುವ ಹಾಕುಪಾವಡಿಗರು (ಶರಲೀ. ೨೬೦-೩). 

[ಹಾಕು (ಆ ಪಾಯ್ಕು,) 4 ಪಾವಡ್ಮ (ಆ ಪಾವುಡ್ಕ) 4 - ಇಗ) 

ಹಾಕ್ಕೆಯ್ಯ (ನಾ). ಒಬ್ಬಾತನ ಹೆಸರು; ಹಾಕ್ಕೆಯ್ಮ ಬರೆದ (ಎಕ. ೪॥, ಶಿಕಾರಿ. 
೫೦-೧೪; 993). " ಆಕಯ್ಯ' ಹೋ. ೧+ ಆಯ್ಕ] 

ಹಾಕ್ಯಾಟ "ಪಾಯ್ಕು,' ಪರಾ. 

ಹಾಕ್ಕಾಡು "ಪಾಯ್ಕು,' ಪರಾ. 

ಹಾಗ "ಪಾಗ' ನೋ. 


೮೮೬೯ 


ಹಾಜರು 


ಹಾಗಕಂಭ (ನಾ). [ಗಣಿತ] ಒಂದು ಅಳತೆಯ ಪ್ರಮಾಣ: ಅರೆಗಳೆಯಿಂದ ಅರೆ 
ಗಳೆಯ ಗುಣಿಸಲು ಹಾಗಕಂಭವಕ್ಕು (ಕ್ಷೇತ್ರಗ. ೬-೩). (ಹಾಗ (ಆ ಪಾಗೃ) * ಕಂಭ] 
ಹಾಗಪಾಲು (ನಾ). ನಾಲ್ಕನೆಯ ಒಂದು ಭಾಗ; ಕಾಲುಭಾಗ: ಸಂತುಷ್ಟ 
ವಾಯಿತು ಸೀಮೆಪುರದೊಳು ಹಾಗಪಾಲುಜನ (ಬಜ್ಜಪು. ೬೭-೨೦); ಭೂಮಿಯ 
5| ಮೇಲ್ಭಾಗದಲ್ಲಿ ಸುಮಾರು ಹಾಗಪಾಲುನೆಲವೂ ಮುಕ್ಕಾಲುಪಾಲು ನೀರೂ ಇವೆ 
(ಭೂಗೋಳ. ೧೦). [ಹಾಗ (ಆ ಪಾಗ್ಗ) *- ಪಾಲ್ಕು(« ಪಾಲ್ಮ್‌)) 
ಹಾಗಮಟ್ಟ (ನಾ). ಒಂದು ಅಳತೆಯ ಪ್ರಮಾಣ: ಪುಟ್ಟಗೇಣುಯೆಂಬುದು 
ಹಾಗಮಟ್ಟ (ಕ್ಷೇತ್ರಗ. ೩೬-೪). (ಹಾಗ (ಆ ಪಾಗೃ) 4 ಮಟ್ಟ 
ಹಾಗಲ್‌ "ಪಾಗಲ್‌ ' ನೋ. 
10, ಹಾಗಲ "ಪಾಗಲ್ಕ್‌' ನೋ. 
ಹಾಗಲು "ಪಾಗಲ್‌ ' ನೋ. 
ಹಾಗವಡೆ (ಕ್ರಿ). ಕನಿಷ್ಠನಾಣ್ಯವನ್ನು ಪಡೆ; ಚಿಕ್ಕಾಸನ್ನು ಹೊಂದು: ಮೇಲಿಕ್ಕಿದ 
ಹೆಣ್ಣು ಹಾಗವಡೆಯಳೆಂಬಾಳಾಪದ ಗಾದೆಯಬ್‌ತು ತೂಳಿಸಿ ಮೋಹವ ಕಾಣಿಸುವುದು 
ಪ್ರೌಢಲೋಲಾಕ್ಷಿಯರ ಮತವಲ್ಲ (ಕಂನವಿ. ೯-೧). (ಹಾಗ ( ಪಾಗ್ಕ) ೬ ಪಡೆ 
15| ಹಾಗವಡ್ಡಿ (ನಾ). ಒಂದು ಬಗೆಯ ಬಡ್ಡಿ: ಹಾಗವಡ್ಡಿಯಿಂ ದೇವರ ಭಂಡಾರವಾಗಿ 
ಕೊಟ್ಟಿ ಗದ್ಮಾಣ ಮೂಡಿ (ಎಕ. ೫1%, ತಿರುವ. ೨೭೦-೫; 1259). 
[ಹಾಗ (ಆ ಪಾಗ್ಮ) * ಬಡ್ಡಿ) 
ಹಾಗವೃದ್ದಿ (ನಾ). ಎ ಹಾಗವಡ್ಡಿ : ಇನ್ತಿನಿಬರ ಜೀವಿತಂ ಬಡ್ಡಿಯಲು ನಡೆವಂತಾಗಿ 
ಗುರುದೇವರು ಊರ ಮೇಲೆ ಹಾಗವೃದ್ಧಿಯಿಂ ಕೊಟ್ಟ ಗದ್ಕಾಣ ೧೦೦ 
(ಶಾಸಪ. ೫೩-೧೧; 1107). (ಹಾಗ (ಆಂ ಪಾಗ,) * ವೃದ್ಧಿ) 
ಹಾಗೂವೀಸ (ನಾ). ಒಂದು ಹಾಗ ಮತ್ತು ಒಂದ ವೀಸ (?) :ನಾಲುವತ್ತುವಂಭತು 
ವರಹವೂ ಹಾಗೂವೀಸದ ಗ್ರಾಮವಂದು (ಮೈಲರಿ. ೧೯೬೮, ೨೨-೬೯; 1617); ಮಗ್ಗಿ 
ಬಾರದಿದ್ದರೆ ಹಾಗೂವೀಸ ಗುಣಿಸು ಅಂದ (ಗಾದ). !ಹಾಗ್ಗೂ'(< ಪಾಗ್ಗ) 4 ವೀಸ) 
ಹಾಗೆ "ಅಹಗೆ' ನೋ. 
ಹಾಚಿ "ಪಾವಸೆ' ನೋ. 
ಹಾಜರ್‌ “ಹಾಜರು' ನೋ. 
ಹಾಜರ್‌'ಬಾಷಿ "ಹಾಜರುಭಾಷಿ' ನೋ. 
ಹಾಜರಾತಿ (ನಾ). ಹಾಜರಾಗಿರುವಿಕೆ; ಉಪಸ್ಥಿತವಾಗಿರುವಿಕೆ: ತಹಶೀಲ್ದಾರ 
ರುಗಳ ಹಾಜರಾತಿ ಹುಕುಂನಲ್ಲಿರತಕ್ಕದ್ದು (ಗ್ರಾಮಾಕ. ೪); ಶಾಲೆಯ ಹಾಜರಾತಿ, ಅವನಿಗೆ 
ಕಲಿವಿನಲ್ಲಿರುವ ಅಸಕ್ತಿ . . . ಶಿಕ್ಷಣಾಭಿವೃದ್ದಿಯ ಮಟ್ಟವನ್ನು ನಿರ್ಧರಿಸುತ್ತವೆ 
(ಶಿಕ್ಷದ. ೫೬೪). [ನವ ಹಾಜರು] 
ಹಾಜರಿ (ನಾ). ಎ ಹಾಜರಾತಿ: ಹಾಸ್ಕಚಟಾಕಿಯ ಹಾರಿಸುತಾ ದಿನ ಗುರುತಿಸುತಿದ್ದೆ 
ಹಾಜರಿಯ (ಇಂಚಾಪ. ೩೯-೮೩); ಇಂದು ಮುಂಜಾನೆಯಿಂದಲೇ ಹಾಜರಿ ಕೊಡುತ್ತಿದ್ದೇನೆ 
(ಜಮಿನ್ಪಾ. ೧೫೭). (ಆ ಪಾಠ. ಮರಾ. ಹಾಜಿರೀ। 
ಹಾಜರು, ಹಾಜರ್‌ (ನಾ). ಇರುವಿಕೆ; ಉಪಸ್ಥಿತವಾಗಿರುವಿಕೆ: ನಾವು ಹಾಜರು 
ಇದ್ದೇವೆ (ರಾಜೇಂದ್ರ. ೩); ನಾಲ್ಕಾರು ಔತಣಗಳಲ್ಲಿ ಹಾಜರು ಇದ್ದು ಬಂದೆ (ಅನ್ನಪೂ. ೭೪). 
ಹಾಜರ್‌: ಶ್ಯಾಮ ಎಲ್ಲಿದ್ದರೆ ನಾನು ಅಲ್ಲಿ ತಪ್ಪದೆ ಹಾಜರ್‌ (ಅಲಹೂ. ೭೭); 
ಘನಸರಕಾರದೆದುರು ಇಂಥಾ ಸ್ಕೀಮನ್ನು ಹಾಜರ್‌ ಮಾಡಿರುವಾಗ (ಪ್ರಕಾಶ. ೧೩೮). 
ಹಾಜರಾಗುವ ಉಪಸ್ಥಿತನಿರು; ಪ್ರತೈಕ್ಷ ಇರು: ತಮ್ಮ ಊಟ ಆಗುವುದರೊಳಗಾಗಿ 
ಬಂದು ಹಾಜರಾಗುತ್ತೇನೆ (ರಂಗಕ. ೯೦): ನೀವು ತಕ್ಷಣ ಸನ್ನಿಧಾನಕ್ಕೆ ಹಾಜರಾಗತಕ್ಕದ್ದು 
(ಶ್ರೀರಾಯ. ೧೦೬). ಹಾಜರಿರು ನ ಉಪಸ್ಥಿತವಾಗು; ಹಾಜರಾಗು: ಎಲ್ಲರೂ 
ಹಾಜರಿರಬೇಕೆಂದು ತಾಕೀತು ಮಾಡಿದ್ದನು (ಮುಂಗಾಮು. ೧೧೨); ಆ ದರ್ಬಾರಿನಲ್ಲಿ 
ಶಿವರಾವ್‌ಭಾವುವಿನ ಮಕ್ಕಳು . . . ಇಬ್ಬರೂ ಹಾಜರಿದ್ದರು (ರಾರಾಣಿ. ೨). 
ಹಾಜರುಪಡಿಸು ೨ ಉಪಸ್ಥಿತನಾಗುವಂತೆ ಮಾಡು: ಕೋರ್ಟಿನಲ್ಲಿ ಹಾಜರು 
ಪಡಿಸುವ ವಿಷಯದಲ್ಲಿ ನಿಮಗೆ ಬೇಜಾರು ಬೇಡ! (ಧೂಮಮ. ೪೪). 
[ ಆ- ಅರ, ಹಾದಯಿರ್‌; ಹಿಂ. ಹಾಜಿರ್‌; ಮರಾ. ಹಾಜೀರ್‌। 


20 


25 


ಹಾಜರುಪಟ್ಟಿ ೮೮೭೦ ಹಾಣಾಹಾಣಿಕಾಣಿ 


ಹಾಜರುಪಟ್ಟಿ (ನಾ). ಉಪಸ್ಥಿತರಿದ್ದವರನ್ನು ಗುರುತಿಸುವ ಯಾದಿ; | | ಹಾಡಗ "ಪಾಡಗ' ನೋ. : 
ಹಾಜರಾತಿಯ ಪಟ್ಟಿ: ಅವರ ಹೆಸರುಗಳನ್ನು ಹಾಜರುಪಟ್ಟಿಯಲ್ಲಿ ದಾಖಲು | | ಹಾಡಗೆ, ಹಾಡಿಗೆ (ನಾ). ರಥದ ಒಂದು ಭಾಗ: ಮಂದರಾದ್ರಿಯೆ ರಥದ 
ಮಾಡಿಕೊಂಡರು (ರಕ್ತರೂ. ೬೨). |ಹಾಜರು * ಪಟ್ಟಿ] ಹರುಹಾಯ್ತು ಹಾಡಗೆಯಿದೆಂದೆನಿಪ ರಥದ ವಳಗುದಯಾಸ್ತಗಿರಿಗಳೆರಡುಂ ದೃಢದೆ 
ಹಾಜರುಭಾಷಿ, ಹಾಜರ್‌ಭಾಷಿ (ನಾ). ರಾಜ ಅಥವಾ ಅಧಿಕಾರಿಯ | ರಥವನಾಂತಿಪ್ಪ ಕುರುಗಣಿಗಳ್ಳೆ (ವೀಶೈಪು. ೨-೧೦-೮). ಹಾಡಿಗೆ: ಈ ನಾಲ್ಕೂ ಗಾಲಿಗಳ 
ಸಮ್ಮುಖದಲ್ಲಿದ್ದು ವ್ಯವಹರಿಸುವ ನೌಕರ: ಅವನಿಗೊಂದು ಹಾಜರುಭಾಷಿ | 5| ಮೇಲೆ ಸಮತೂಕವಾಗಿ ಭಾರ ಹಾಕಿ ಕೂಡಿಸಿದ ಹಾಡಿಗೆ ತೋಳು (ಬೆಳಭಾ. ೧೩೫). (1) 
ಹುದ್ದೆಯನ್ನೂ ದೊರಕಿಸಿಕೊಟ್ಟರು (ಪುರು. ೩೭೦). ಹಾಜರ್‌ ಭಾಷಿ: ರಾಜನು ಅವರೊಡನೆ | | ಹಾಡಹಗಲು, ಹಾಡುಹಗಲು (ನಾ). ನಿಚ್ಚಳವಾದ ಹಗಲುಹೊತ್ತು: 


ನೇರವಾಗಿ ಮಾತನಾಡದೆ ಮತ್ತೊಬ್ಬನ (ಹಾಜರ್‌ ಭಾಷಿಯ) ಮೂಲಕ ಮಾತಾಡುತ್ತಾನೆ. ಹಾಡಹಗಲಿನಲ್ಲಿಯೇ ಅಂಗಡಿ ಲೂಟಿಯಾಗಿ ಹೋಯಿತು (ರೂ). ಹಾಡುಹಗಲು: 
ಯಾರು ರಾಜನೊಡನೆ ಮಾತಾಡಬೇಕೋ ಆತ ಮುಂದೆ ಹೋಗಿ ಹಾಜರ್‌ಭಾಷಿಗೆ ಹಾಡುಹಗಲಿನಲ್ಲಿಯೂ ಸಹ ಆ ದಟ್ಟವಾದ ಕಾಡಿನಲ್ಲಿ ಸೂರ್ಯರಶ್ಮಿ ಬೀಳುವುದಿಲ್ಲ 
ಜವಾಬು ಕೊಟ್ಟು ತಾನು ನಿಂತಿದ್ದ ಸ್ವಳಕ್ಕೆ ಹಿಂದಿರುಗುತ್ತಾನೆ (ಪ್ರವಾಇ. ॥, ೩೬೫). (ರೂಢಿ). (« ಪಟ್ಟಪಗಲ್‌] 
- ಹಿಂ. ಹಾಜಿರ್‌ಬಾಶೀ; ಮರಾ. ಹಾಜೀರ್‌ಬಾಶೀ, ಹಾಜರ್‌ಬಾಶೀ। [i ಹಾಡಿ "ಪಾಡ್ಮಿ' ನೋ. 
ಹಾಟ (ನಾ). ೧. ಒಂದು ವೃತ್ತಿ, ಕಸುಬು: ಜೋಗಯ ಹಾಟ ೧ ಮತ್ತ | ಹಾಡಿಕೆ (ನಾ). ಹಾಡುವಿಕೆ; ಹಾಡುಗಾರಿಕೆ: ಹರಿಸ್ಮರಣವಿಲ್ಲದ ಹಾಡಿಕೆಯು 
೨ ಧಾರೆಯ ಹಾಟ ೧ ಹಳಿಜಕೋಜ ಮತ್ತ ೧ ಇಂತೀ ವ್ರಿತ್ತಿಗಳಂ ಸಲಿಸುವರು | ಅರಣ್ಮರೋದನ (ಪುರಂದ. ೫-೧೬೧-೨೪); ಹಾಡು, ಹಾಡಿಕೆ ಮತ್ತು ಹಾಡುಗಾರ ಇದೊಂದು 
(ಸೌಇಇ. 4-4, ೩೬೫-೫೩; 1215). ೨. ಕುದುರೆಯ ಕೆನ್ನೆಯ ಭಾಗ: ಕಟದ ಸಂಕ | ತ್ರಿವೇಣೀಸಂಗಮವು (ಸಾಹಿಸಂ. ೬೭). | ಹಾಡ್ಕು (ಆ ಪಾಡ್ಕು) 4 - ಇಕೆ) 


(ಶಂಖ)ದ ಪೊಜಗಣ ಕೆನ್ನೆಗೆ ಹಾಟಮೆಂಬ ಪೆಸರಕ್ಕುಂ (ಅಶ್ವಶಾ. ೮೭-೩೨). (7 | | ಹಾಡಿಗೆ "ಹಾಡಗೆ' ನೋ. 
ಹಾಟಕ (ನಾ). ೧. ಚಿನ್ನ; ಬಂಗಾರ: ಸುಗಂಧಿಜಲಸಂಭೃತಹಾಟಕಘಟಿತಘಟಕೋಟಿ fs ಹಾಡಿತಿ (ನಾ). ಹಾಡುವವಳು; ಹಾಡುಗಾರ್ತಿ: ಅವರಲ್ಲಿ ಹಾಡಿತಿ 
ಗಳನೆತ್ತಿಕೊಂಡು ಸುರಿದಾಗಳ್‌ (ಆದಿಪು. ೭-೧೦೦ ವ); ವಿಸ್ಫುರಿತಸ್ಫಟಿಕಮಣಿವಿಲಸದುಭಯ | | ಕಣ್ಣಮ್ಮನಾಚ್ಚಿಯಾರ್‌ ಮುಖ್ಯಳು (ಕೊಲೇಖಾ. ೧೩). 


ತಟಘಟಿತಹಾಟಕ ಸೋಪಾನಶ್ರೇಣಿಯಿಂದಂ (ಅಜಪು. ೭-೨೦ ವ) ೨. ಒಂದು ಬಗೆಯ | 1ಹಾಡ್ಮು (ಆ ಪಾಡ್ಕು) 4 - ಇತ್ತಿ («- ಇತ್ತಿ)] 
ಸೇಬು; ಮುಳ್ಳುಸೇಬು. 10.1 i; | ಹಾಡಿಮದ್ದು (ನಾ). ನಾಟಿ ಔಷಧಿ; ಹಳ್ಳಿ ಔಷಧಿ: ಇಂತಿವನಜ್‌ದು ಮಜೆದಲ್ಲಿ 
ಹಾಟಕನೇತ್ರ (ನಾ). ಹಿರಣ್ಮಾಕ್ಷನೆಂಬ ರಾಕ್ಷಸ: ಧಾತ್ರಿಯನು ಕದ್ದೊಯ್ದ | ತಾ ಮಾಡಿಕೊಂಡ ಕುತ್ತಕ್ಕೆ ಹಾಡಿಮದ್ದನರದಂತೆ (ಎಲೇಶ್ವ. ೯). 
ಹಾಟಕನೇತ್ರನ ತೆಗೆದು ಬಿಸುಟು (ಕಭವಿ. ೧೨. |ಸಂ.) 120 (ಹಾಡಿ (< ಪಾಡ್ಮಿ) 4 ಮದ್ದು (ಆ ಮರ್ದು)) 
ಹಾಟಕಪೀಠ (ನಾ). ಚಿನ್ನದ ಆಸನ: ವಧೂವರರಿರ್ವರುಮಂ . . , ಹಾಡಿಸು "ಪಾಡಿಸು' ನೋ. 
ಮಣಿಮಯವೇದಿಕೆಯ ಹಾಟಕಪೀಠದ ಮೇಲೆ ಪಾಸಿದ ಧುಗುಲದ ದಳಿಂಬದೊಳಿಂಸಿ | | ಹಾಡು "ಪಾಡು' ನೋ. 
ದಾಗಳ್‌ (ಆದಪು ೪-೪೭ ವ). [ಸಂ.] ಹಾಡ್ಕು "ಪಾಡ್ಮು' ನೋ. 
.ಹಾಟಕವೆಟ್ಟು (ನಾ). ಮೇರುಪರ್ವತ; ಸುವರ್ಣಪರ್ವತ: ಬಜ್ಜರವೇ ಹಾ!ಟ] | | ಹಾಡ್ಕು "ಪಾಡ್ಕು' ನೋ. 
[ಪಾಠಾಂ. ತೆ]ಕವೆಟ್ಟಿಗೆ ನಗುವುಜ್ಜುಗವೇನದನುಸುರುಸುರು (ಉದ್ಭದೇ ೩-೧೬). 25| ಹಾಡು "ಪಾಡ್ಮಿ' ನೋ. 
(ಹಾಟಕ + ಬೆಟ್ಟು (< ಬೆಟ್ಟ)] ಹಾಡುಕಾರ "ಪಾಡುಂಗಾಜ' ನೋ. 
ಹಾಟಕಾಂಬರ (ನಾ). ಜರತಾರಿ ವಸ್ತ್ರವನ್ನು ಧರಿಸಿದವನು; ವಿಷ್ಣು: ಕೋಟಿ ಹಾಡುಕಾಅ "ಪಾಡುಂಗಾಅ' ನೋ, 
ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ ಸಾಟಿಯಿಲ್ಲದ ಪೂರ್ಣಗುಣಳು ಸರ್ವಕಾಲ ಹಾಡುಗ "ಪಾಡುಗ' ನೋ. 
ಮಾಡುತಿಹಳು (ಪುರಂದ. ಧಾ. ೧-೫೧-೧). ಸಂ.) ಹಾಡುಗಬ್ಬ "ಪಾಡುಗಬ್ಬ' ನೋ. 
ಹಾಟಕೇಶ್ವರ (ನಾ). ಶಿವನ ಒಂದು ಹೆಸರು; 8 ಗೋದಾವರೀನದೀತೀರದ || ಹಾಡುಗಾಯಿ "ಪಾಡುಗಾಯಿ' ನೋ. 
ಕ್ಷೇತ್ರದಲ್ಲಿರುವ ಈಶ್ವರ: ಉನ್ನತಶ್ರೀಗಿರಿಗೆ ಬಂದು ಸಮುನ್ನತಿಯೊಳಾ ಹಾಟಕೇಶ್ವರ | | ಹಾಡುಗಾರ "ಪಾಡುಂಗಾಅ' ನೋ. 
ಸನ್ನಿಧಿಯೊಳುರು ವಿಸ್ಸುಲಿಂಗಂಗಳು ಸಮುಜ್ವಳಿಸೆ (ಬಸಪು. ೫೩-೫೨); ಹಾಡುಗಾರಿಕೆ "ಪಾಡುಂಗಾಲ್‌ಕೆ' ನೋ. 
ಮತ್ತಲ್ಲಿ ಹಾಟಕೇಶ್ವರಮಿರ್ಪುದು (ಪಾಸೋಪು. ೫-೨೬). !ಸಂ.] ಹಾಡುಹಗಲು “ಹಾಡಹಗಲು' ನೋ. 
ಹಾಡ (ನಾ). ೧. (ಎಣ್ಣೆ ಮುಂತಾದ ದ್ರವಪದಾರ್ಥಗಳ) ಒಂದು ನಿರ್ದಿಷ್ಟ | | ಹಾಡೆ (ನಾ). ಒಂದು ಬಗೆಯ ಮೂಲಿಕೆ; ಅಗಳುಶುಂಠಿ: ಹಾಡೆಯ ಗೆಂಡೆ 
ಅಳತೆ ಮತ್ತು ಆ ಅಳತೆಯ ಸಾಧನವಾದ ಬುದ್ದಲಿ, ಪಾತ್ರೆ ಮುಂತಾದುವು: |4| ತ್ರಿಕಟುಕ ಜೀರಿಗೆ ಹಿಂಗು ರೂಢಿವಡೆದ ಪಂಚಲವಣ (ಸಾಳ್ಮಸಾಂ. ೧೦); ಅಗಳ 
ಬೇಟೂರಿಂದಂ ಬಂದು ಮಾಜುವ ಎಣ್ಣೆಯಹಾಡಕ್ಕೆಯದ್ದೆಣ್ಣೆಯ ಕೊಟ್ಟರ್‌ (ಮುಂಬರಾ ೫, ಶುಂಠಿ (ಹಾಡೆ)... ಇವು ತ್ರಿದೋಷನಾಶಕ (ಅಷ್ಟಾಂಗ. ೧೩೬-೬೦ ಟೆ). 
೨೬೯-೭೪: 1229); ಬುದ್ದಣಿ ಹಾಡ ಪಕ್ಕಲೆ ಕಂಬಿಗಳ ಕೊಡನ ಧಾರೆಗಳ ಫೃತ ತೈಲ ಬಸೆಗಳ (< ಸಂ. ಪಾಠಾ) 
ಸಾರ ಕಟ್ಟಿತು (ತೂರರಾ. 5-೮-೪); ಇನ್ನೊಂದು ಸಾರಿ ಹೋದರೆ, ಹೊಗೆ ಹಾಕಿ, ಹಾಡೆಲ (ನಾ). ಒಂದು ಬಗೆಯ ಸಸ: "" ಶಿ, ಪಹೇಲಿಕಾ, ಜಾಲಿ - ಈ ೩ 
ನೊಣಗಳನ್ನು ಓಡಿಸಿ, ಒಂದು ಹಾಡ ಜೇನನ್ನು ಹಿಂಡಿ: ತಂದೇನು (ಮೂಕಜ್ಜಿ. ೬೩). ಹಾಡೆಲ'' (ನಾಟರಾ. ೧೧೦). (7) 
೨. ಒಂದು ನಿರ್ದಿಷ್ಟವಾದ ಅಳತೆಯ ಬೀಜವರಿಯ ಭೂಮಿ: ಯೆರಡುಂ || ಹಾಡ್ಯ "ಪಾಡ್ಮಿ ನೋ. 
ಹಾಡದ ಕೆಯ್ಯ ಬಳಿಯಲ್ಲಿ (ಸಾ. ೫೪,೧೫೧-೩:1191): ವೈಜನಾಥಭಟ್ಟೋಪಾಧ್ಯಾಯರಿಗೆ | | ಹಾಣರ (ನಾ). ಒಂದು ಊರಿನ ಹೆಸರು; ಒಜೆಕೋಡಿನ ಉಗುರೆವಾಡಿಯ 
ಕೊಟ್ಟ ಭೂಮಿ ಹಾಡವೆರಡು ಅವರ ಮಕಳು ವಿಷ್ಣುಭಟರಿಗೆ ಹಾಡವೆರಡು (ಎಕ. ೪1, ಹಾಣರದ ತ್ರಿಸನ್ನಿ (ಇಆ. ೪111, ೨೧೩-೨೯; 10ನೆಯ ಶತ). 0) 
ಸೊರಬ. ೧೩೫-೪೧; 1217). (ದೇ. ॥ ತುಳು. ಪಾಡ./ ಸಂ. ಹಾಡಿಕಾ ಎ ಮಣ್ಣಿನ ಪಾತ್ರೆ] ಹಾಣಾಹಣಿ "ಹಣಾಹಣಿ' ನೋ. 
ಹಾಡಂಗಿ "ಪಾಡಗ,' ನೋ. ಹಾಣಾಹಾಣಿ "ಹಣಾಹಣಿ' ನೋ. 
ಹಾಡಕ (ನಾ). ಭೂಮಿ; ಜಮಾನು: ಕೊವರಗಾವುಣ್ಣನ ಹಾಡಕ [ವೊಳಗೆ ಮತ್ತರು |5| ಹಾಣಾಹಾಣಿಕಾಅ (ನಾ). ಹಣಾಹಣಿ ಕಾಳಗವನ್ನು ಮಾಡುವವನು; ವೀರ: 
ಮೂವತ್ತುಂ (ಸೌಇಇ. x1-i, ೧೧೩-೩೦/1074). [91 ಸಾಣೆಗಂಡಲಗಿವನು ಸಮರಕೆ ಹೂಣಿಗನು ರಿಫ್ರಬಲದ ಹಾಣಾಹಾಣಿಕಾಜನು 


ಹಾಣಿ ೮೮೭೧ ಹಾದಿದೋರು 


1 ಹಾಣಾಹಾಣಿ (ಆ ಹಣಾಹಣಿ) *- - ಕಾಜ] | ಹಾದರಿಗ "ಪಾದರಿಗ' ನೋ. 
ಹಾಣಿ (ನಾ). (2): ಹಾಣಿಯ ಮಿಣಿಯ ಕಡಿಯನು ನಾ'ದು' (ದ?)ವೋದ ಕೆಅಹನು | | ಹಾದರಿಗಿತಿ` (ನಾ). ಜಾರೆ; ವೃಭಿಚಾರಿಣಿ: ಕಮ್ಮಬ್‌ತಿ, ನಾವಿದಿತಿ, ಹಾದರಿಗಿತಿ 


ಕರ್ಣನಳುಕುವನಲ್ಲ ನಿನಗೆ (ಕುವ್ಮಾಕ. ೧೬-೨೦). | | ಹಾದರಿ " ಪಾದರ್ಮಿ' ನೋ. 


ಬೂದಿವೋದ ಮೆಜಹನು ಒಣಗಿದೆಲುವನು ಆಯಿದುಕೊಂಡು ಒಡಲ ತುಂಬಿ | (ಶಮದ. ನ. ೨೨೦ ಪ್ರಯೋ). (ಹಾದರಿಗ (ಆ ಪಾದರಿಗ) + - ಇತ್ತಿ (ಆ - ಇತ್ತಿ) 

ಬೂದಿಯೊಳಗೆ ಕೆಡೆದಿಪ್ಪ ಶ್ವಾನ ಬಲ್ಲುದೇ ಅಮೃತಾನ್ನಗಳಿಪ್ಪೆಡೆಯ (ಸರ್ವವ. | 5 | ಹಾದರಿವಾಗಲ್‌, ಹಾದರಿವಾಗಿಲು (ನಾ).ಒಂದು ಊರಿನ ಹೆಸರು (7): 

೧೬೬-೭೮೫). (7 ` ಒಟ್‌ಕೋಡಿನ ಹಾದರಿವಾಗಿಲ ಕುಪ್ಪೆಯ ತ್ರಿಸನ್ನಿ (ಇಆ. ೪॥॥, ೨೧೪-೩೮; 10ನೆಯ ಶತ). 
ಹಾತಕ (ನಾ). ಪಾಪ; ಪಾತಕ: ಹೊಸಹೊಸ ಸಿಂಗರಮಂ ಬಿಲ್ಜಿನ್ನಣದಿಂದೊಡರಿಸಿ | ಹಾದರಿವಾಗಿಲು: ಎಡತೊಟ್‌ನಾಡೊಳಗೆ . . . ಕೊಟ್ಟ ಹಾದರಿವಾಗಿಲು 

ತೊಣನ ಗೆಲ್ವೀ ಹಾತಕಮಂ ನಿಕ್ಕುವಮೆನೆ ಕೊಲ್ಬಮರ್ದುರುಳಿಯ ಪೋಲ್ಟೆಳಗುಗ್ಗುಳಮಂ (ಮೈಲರಿ. ೧೯೪೫, ೧೮-೩೦: 13ನೆಯ ಶತ). 17) 

ಹಗ್ಗಿಯೊಳಿರಿಸಿ (ಉದ್ಭದೇ. ೩-೪೭). | ಸಂ. ಪಾತಕ; ' ಹಾದರಿವಾಗಿಲು "ಹಾದರಿವಾಗಿಲ್‌' ನೋ. 


ಹಾತಕವಾಳು (ಕ್ರಿ). ಹೌಹಾರು (?) : ಒದಅಿೌದವು ರಣವಾದ್ಮಚಯವಳ್ಳೆದೆಗೊಳಲ್‌ | ಹಾದಾಟ 'ಪಾಯ್‌,' ಪರಾ. 
ಬ್ರಹ್ಮಾಂಡವೀಶನ ಹೃದಯ ಹಾತಕ (ಪಾಶಾಂ. ದ್ರವ] ವಾಣಿ ಹಮ್ಮ ದವೋಗೆ ಕಮಲಭವ | ಹಾದಾಡು “ಪಾಯ್‌ ' ಪರಾ. 


(ಶೊರರಾ. ೬-೧೭-೩). "ಹಾತವಾಲು' ಪರಾ. (7 |ಹಾದಿ "ಪಾದ್ಮಿ' ನೋ. 
ಹಾತರುಮಾಲು (ನಾ). (ಉಕ) ಕೈಚೌಕ; ಕರವಸ್ತ್ರ: ಅವನ ಕೋಟಿನೊಳಗೇ ಇದ್ದ | | ಹಾದಿಕಾಯು (ಕ್ರಿ). (ಆಲಂ) ಎದುರು ನೋಡು; ದಾರಿಕಾಯು; ನಿರೀಕ್ಷಿಸು: 
ಒಂದು ಮಾಟ ಹಾತರುಮಾಲದಿಂದ ಮಗುವಿನ ಮೂಗು ಒರೆಸಿದಳು (ಸಾವೀಣ. ೪೭). ಬಂದರೆ ಬರಲಿ. ತುಸು ಹಾದಿಕಾದಾನು (ಹೊಸಕ್ತಿ. ೧೬.೨). 
ನ 14-ಮರಾ. ಹಾತ್‌ರುಮಾಲ್‌। 15 (ಹಾದಿ (ಆ ಪಾದಿ,) *- ಕಾಯು, (ಆ ಕ್ಯಾ] 
ಹಾತವಾಜು (ಕ್ರಿ). ಹಾತೊರೆ; ಉತ್ಕಂಠಿತವಾಗು: ಪಸಿದಿರ್ದ ಹಾಂಗೆ | | ಹಾದಿಕಾರ (ನಾ): ದಾರಿಹೋಕ; ಪ್ರಯಾಣಿಕ: ಹಳ್ಳಿಕಾರನಲ್ಲ ಹಾದಿಕಾರನಲ್ಲ 
ಹಾತವಾಜುತಿರ್ದ ನೆಲನಬ್ಬದ ಕಡುಗಿಡ್ಡನಾಗಿ ಕುರ್ಗಿದ ಕುಂಡೋದರನನಂತಃ (ನಾಪದ. ೩೮); ಬಡಹಾದಿಕಾರನ ವೇಷದಿಂದ ಮಧಾಹ್ನ ಆ ವನಕ್ಕೆ ಬಂದನು 


ಪುರಸ್ತರೆಲ್ಲರ್‌ ಕಂಡು ಚೋದ್ಮಂಬಡುತ್ತಮಿರೆಯಿರೆ (ಹಾಲಾಸ್ಕ. ೧-೮-೨೨ ವ). (ಕಪಪ ೭-೮6). [ಹಾದಿ (< ಪಾದ್ಮಿ) 3- - ಕಾರ, (ಆ. - ಕಾಜ) 
'ಹಾತಕವಾಜು' ಪರಾ. (1 ಹಾದಿಗ (ನಾ). ಎ ಹಾದಿಕಾರ: ಮೇದಿನಿಯ ಭಾರಾಪಹರಣವಿನೋದವಿದು ಮಾಯಾ 
ಹಾತಾಳಿಸು (ಕ್ರಿ). ಹಸ್ತಕೌಶಲವನ್ನು ತೋರು, ನಿರ್ವಹಿಸು: ಹೀಗೆ ಎತ್ತಿಕೊಂಡ [20 ಪ್ರಪಂಚಿನ ಹಾದಿಗರಿಗಿದು ಸಿದ್ದವೆಂದೇ ತೋಅತಿಹುದೆಂದ (ತೊರರಾ. ೧-೮-೭೮); ಅದೇ 
ಸನ್ನಿವೇಶಗಳನ್ನು ಪ್ರಭಾವಿಯಾಗಿ ಹಾತಾಳಿಸುವ ಹಿಡಿತ. ಅವಶ್ಶವಾದ ಗೆತಿಪ್ರಜ್ಞೆ, ಹಾದಿಯ ಹಾದಿಗರಿಗೇ ಅವನು ಸರ್ವೋಚ್ಚ ಸನ್ಮಾನವನ್ನು ಕೊಡದೆ ಹೇಗೆಯೂ 

ಪಾತ್ರದರ್ಶನ ಇವು ರುದ್ರಭಟ್ಟನಲ್ಲಿವೆ (ಕಪಾಚ. ೧೯೨). ಇರಲ್ಲಾರನು (ನಿಬಂದ. 1, ೨೧೬). (ಹಾದಿ (ಆ ಪಾದ್ಮಿ) * -ಗೃ! 
[ಹಾತಾಳ್ಕ (೫ 4 ಮರಾ. ಹಾತವಳಾ, ಹಾತೋಳ್‌) *- - ಇಸ್ಸು) ಹಾದಿಗೆಡು (ಕ್ರಿ). ೧. ದಾರಿ ತಪ್ಪು; ಮಾರ್ಗ ತಿಳಿಯದಾಗು : ಹಾದಿಗೆಟ್ಟು 
ಹಾತುಕುಂಟಿ (ನಾ). ಕುಸ್ತಿಯ ಒಂದು ಪಟ್ಟು: ಎಂದು ಘಂಟೆಯು ಹಾತು | | : ತೊಟ್ಟಗೆ ನೆಗೆತರ್ಪ ನುಣ್ಣದಿರೊ ಪೇಟೆನೆ ನೋಟ್ಟರ ಕಣ್ಣೆ ಸುತ್ತಲುಂ ಸೊಗಯಿಸಿ ಮೇಲೆ 
ಕುಂಟಿಯು ನಿಂದೆ ಘಂಟೆಯು ಹಾತುಭಾಣುಗಳೊಂದಿದಿಕ್ಕತ ಭಾವು . . . ಮೇಲೆ ಕವಿತಂದುವು ಭೋಂಕನೆ ಪೂವಿನಂಬುಗಳ್‌ (ಕಬ್ಬಕಾ. ೩೦೬). ೨. ಕೆಟ್ಟಿಕ್ರಮವನ್ನು 


ಪಟ್ಟಸುವೆಂದೆನಿಪ ವಿಂದಾಣದಲಿ ಕಾದಿದರು ಜಟ್ಟಿಗಳು (ಸಾಳ್ವಭಾ. ೨೨-೭೨). [?] ಅನುಸರಿಸು; ನೀತಿಗೆಡು: ಮನೆಯನ್ನು ನಂಬಿಕೊಂಡು ಇರುವುದೇ ಆಕೆಗೆ ಬೇಕಿಲ್ಲ. 
ಹಾತುಭಾಣು (ನಾ). ಕುಸ್ತಿಯ ಒಂದು ಪಟ್ಟು: ಎಂದು ಘಂಟೆಯು ಹಾತು | ಹಾದಿಗೆಟ್ಟವಳು (ಕಮನ. ೩೯). (ಹಾದಿ ( ಪಾದಿ,) * ಕೆಡು 

ಕುಂಟಿಯು ನಿಂದೆ ಘಂಟೆಯು ಹಾತುಭಾಣುಗಳೊಂದಿದಿಕ್ಕತ ಭಾವು ಚೇಣ | | ಹಾದಿಗೊಳ್‌ (ಕ್ರಿ). ೧. ನಡೆಯಲು ಪ್ರಾರಂಭಿಸು; ಪ್ರಯಾಣಕ್ಕೆ ತೊಡಗು: 

ಪಟ್ಟಸುವೆಂದೆನಿಪ ವಿಂದಾಣದಲಿ ಕಾದಿದರು ಜಟ್ಟಿಗಳು (ಸಾಳ್ಮಳಾ. ೨೨-೭೨). 11 ಮಣಮಂದಪುತ್ತೂರ್ಗೆ ಹಾದಿಗೊಂಡೊಮ್ಮೆಯುಂ ಪ್ರಣಯದಿಂದೆಡೆಯಾಡುವಾ ಜನದ 
ಹಾತೆ "ಪಾತ್ಮೆ' ನೋ. | ಪೆರ್ಮೆಯುಂ (ನಂಬರ ೫-೩೭); ಹಾದಿಗೊಂಡೆಡೆಯಾಡುವರ ಕರೆದಾ ದೆಸೆಗಳನು ನೋಡಿ 
ಹಾತೆಹುಳು ( ನಾ). ಪತಂಗ; ದೀಪದ ಹುಳು: ದೀಪದ ಬೆಳಕಿಗೆ ಹಾತೆಹುಳುವು | (ನಿಭಾಗ. ೧೧-೧೫-೩). ೨. ಕ್ರಮವಾಗು; ಓರಣವಾಗು: "ಹಾದಿಗೊಳಿಸು' ಪರಾ. 

ಬಂದು ಮೈ ಸುಟ್ಟುಕೊಂಡರೂ ಮತ್ತೂ ದೀಪವನ್ನು ಕೆಡಿಸಲು ನೋಡುವುದಿಲ್ಲವೆ? | | [ಹಾದಿ ( ಪಾದಿ) * ಕೊಳ್‌] 

(ಶಾಂಭವಿ. ೫೬)... | ಹಾತೆ (« ಪಾತೆ + ಹುಳು (ಆ ಪುಲು)) | ಹಾದಿಗೊಲಿಸು (ಕ್ರಿ). ಕ್ರಮವಾಗಿಡು; ಓರಣಗೊಳಿಸು: ಹೊನ್ನ ಹರಿಯಾಣಂಗಳಂ 
ಹಾತೊರೆ (ಕ್ರಿ). ಆತುರ ಪಡು; ಕಾತರಿಸು; ಹಂಬಲಿಸು: sts ಹಾದಿಗೊಳಿಸುತಂ ರನ್ನದಡ್ಡಣಿಗೆಗಳ ಮೇಲೆ ತಂದಿರಿಸುತಂ (ಇಹರ. ದೇ. ೨೯-೧೯). 

ಕೈಗೊಳ್ಳಲು ಜನತೆ ಹಾತೊರೆಯುತ್ತಿತ್ತು (ಕುರುಕಾ. ೧೧೧); ಹಳ್ಳಿಯ ಜೀವನಕ್ಕಾಗಿ ಶೆ (ಹಾದಿಗೊಳ್‌ *- - ಇಸ್ಬು] 

ಹಾತೊರೆಯುವವರಲ್ಲಿ ನಾನೊಬ್ಬ (ಜೀ ವರಂ. ೪೭); ಪುನಃ ನಮ್ಮ ಪೂರ್ವಿಕರ ಪಂಥವನ್ನೇ | | ಹಾದಿಜಗಳ (ನಾ). ಎಲ್ಲರೆದುರಿಗೆ ಬೀದಿಯಲ್ಲಿ ನಡೆಯುವ ಜಗಳ; 

ಹಿಡಿಯಲು ಹಾತೊರೆಯುತ್ತಿದ್ದೇವೆ (ರಾಮರಾ. ೪೨). (1) | ಮುಚ್ಚುಮರೆಯಿಲ್ಲದ ಕಲಹ: ಹಾದಿಜಗಳ ಹಣವಡ್ಡ. ಬೀದಿಜಗಳೆ ಮುಪ್ಪಾಗ 


ಹಾದಂಡ (ನಾ). ಎ ಹಕಾರ ೨: ಹಾದಂಡಮಯ್ವರಿಂ ಹಾಮಾದಂಡಮತ್ತಯ್ದರಿಂ | (ಗಾದೆ. (ಹಾದಿ (ಆ ಪಾದ್ಮಿ) * ಜಗಳ (ಆ ಜಗಟ)| 
ಹಾಮಾದಿಗ್ರೇದಂ ಕುಲಧರರಯ್ಯರಿನಾದುದು (ಚಾವುಂಪು. ೧೧); ಕ್ರಮದಯ್ವರಿಂದೆ | ಹಾದಿತಪ್ಪು (ಕ್ರಿ). ೧. ವ ಹಾದಿಗೆಡು ೧: ಯಾಕೇ ಬಸಂತೀಬಾಯಾ ಈ ಹೊತ್ತು ಹಾದಿ 
ಹಾದಂಡಮಯ್ವರುಂ ಮನುಗಳಿಂದೆ ಹಾಮಾದಂಡಂ ಸಮನಿಸೆ (ಪಂರಾಮಾ. ೧-೮೯). ಆ ತಪ್ಪಿದಿರೇನು (ಮಂಜುಕ. ೩೬); ತಾನು ಯಾವನೊ ಒಬ್ಬ ರಾಜಪುತ್ರ, ಹಾದಿತಪ್ಪ ಬಂದು 


(ಹಾ 4 ದಂಡ) ಹೊತ್ತು ಹೋಗಲಾರದೆ ಈ ಕೆಲಸ ಮಾಡುತ್ತಿದ್ದೇನೆ (ದೇಕನ್ನ. ೬೨). ೨. ವ ಹಾದಿಗೆಡು 
ಹಾದರ "ಪಾರದಾರ' ನೋ. ೨: ಹುಡುಗ ಹಾದಿ ತಪ್ಪಿದ್ದಾನೆ £ಗೂಢಿ. [ಹಾದಿ (- ಪಾದ್ಮಿ) * ತಪ್ಪು! 
ಹಾದರಗಿತ್ತಿ 'ಪಾದರಗಿತ್ತಿ' ನೋ. ಹಾದಿದೆಗೆ (ಕ್ರಿ ಪ್ರಯಾಣಕ್ಕೆ ತೊಡಗು; ಸಾಗು: ಮೇದಿನಿಯೊಳು ಖಾನ 
ಹಾದರವಿದ್ದೆ (ನಾ). ಜಾರವಿದೆ: ಮಧ್ಯರಾತ್ರೆಗೆ ಬರ್ಪನಕ ನಿದ್ದೆಗೆಯ್ತಂತೆ ಮಾನವೀಕ್ಷೆಯ ಕೊಂಡು ಹಾದಿದೆಗೆದ *ತನ್ನ ಪುರಕೆ (ಕ0ನವಿ. ೧೫-೧೨೫). 


ಮಂದಿರದೊಳು ಹಾದರವಿದ್ದೆಯಂಗನೆಗಳೊಪ್ಪಿದರು (ಮೋಹತ. ೧೮-೨೯). 45 [ಹಾದಿ (ಆ ಪಾದಿ) + Bl 
1 ಹಾದರ (ಇ ಪಾರದಾರ) + ವಿದ್ದೆ (< ಬಿಜ್ಜೈ)] ಹಾದಿಮೋರು (ಕ್ರಿ). ದಾಲಿಯನ್ನು ಕಾಣಿಸು, ಮಾರ್ಗ ತೋರು: ಬಿದರಿಗೆ ಬಿದರ 


ಹಾದಿನಡೆ ೮೮೭೨ ಹಾಯನ 


ತಿಕ್ಕಿ ಉದುರಿತ್ತು ಕಿಡಿ:ರೆಂಕಿ ಹಾದಿದೋರಿದವು ದೀಪಾಗಿ (ಸಿದ್ಧಪು. ೫-೫೯). | ಹಾನ್ಮಿ (ನಾ). ೧. ಕೇಡು; ನಾಶ: ಅತಿ ಕಾಮರ್ಗತಿ ಹಾನಿಯ್ಕೆ (ಸೋಮೇಶ. ೩೯): ಬಂದು 
(ಹಾದಿ (« ಪಾದ್ಮಿ) * ತೋರು (ಇ ತೋಲು)] | ಕರ್ಣನ ಹಾನಿ ಕೌರವವೃಂದವನು ವೇಧ್ಯೆಸಿತೇ (ಕುವ್ಮಾಶ. ೧೯). ೨. ಕುಂದು; ಕೊರತೆ: 
ಹಾದಿನಡೆ (ಕ್ರಿ). - ಹಾದಿಗೊಳ್‌ ೧: ವಾದಿಯ ಸಂಗಡ ವಾದಿಸಲು ಸಲ್ಲ, ಕುಂಟನ | | ಪ್ರಾಣ ಕೊಡುವ ತೆಗೆಯುವ ಅವಶ್ಮಕತೆಯಿಲ್ಲದಿದ್ದರೂ, ಕೊಡಬೇಕಾದರೆ 
ಸಂಗಡ ಹಾದಿನಡೆಯಲು ಸಣ್ಣು (ಗಾದ). (ಹಾದಿ (« ಪಾದ್ಮಿ) ೫ ನಡೆ! i ತೆಗೆದುಕೊಳ್ಳಬೇಕಾದರೆ ಹಾನಿಯೇನು ಬಾಣ. ೬೨). ೩. ನಷ್ಟ: ಮೋನವಿತ್ತಲು 
ಹಾದಿನೋಡು (ಕ್ರಿ). (ಆಲಂ) ಎದುರು ನೋಡು; ಹಾದಿ ಕಾಯು: ಈಗ | 5| ರಭಸವತ್ತಲು ಹಾನಿಯಿತ್ತಲು ವೃದ್ಧಿಯತ್ತಲು ಭೂಪ ಕೇಳೆಂದ (ಕುವ್ಮಾದ್ರೋ. ೪-೧). 
ಕತ್ತಲೆಯಾಯಿತು, ಅಮ್ಮ ಹಾದಿ ನೋಡುತ್ತಾಳೆ (ಮೂರುದಾ. ೪೮). ೪. ಕ್ಷಯ; ಕ್ಷೀಣಿಸುವಿಕೆ: ಹಾನಿಯುಂ ವೃದ್ಧಿಯುಮದು ನಿಜಮಂಭೋಧಿಗೆಂಬರ್‌ 
(ಹಾಡಿ (« ವಾದಿ) : ನೋಡು; (ಎಇ. ೫111, ೧೯-೧೭; 1204). 
ಹಾದಿಬಿಡಿಸು (ಕ್ರಿ). ೧. ಮುಂದೆ ಹೋಗಲು ಸಾಧ್ಯವಾಗುವಂತೆ ಜನರನ್ನು ಆ ಹಾನಿಮಾಡು ಎ ನಷ್ಟವಾಗಿಸು; ಹಾಳುಮಾಡಿಕೊಳ್ಳು : ಮಾನವಜನ್ಮ ದೊಡ್ಡದು 
ಕಡೆ ಈ ಕಡೆ ಸರಿಸಿ ದಾರಿಮಾಡು: ಪೋಲೀಸರು ಬಂದು ಜನಸಂದಣಿ ಚದುರಿಸಿ ಇದ ಹಾನಿಮಾಡಲು ಬೇಡಿ ಹುಚ್ಚಪ್ಪಗಳಿರಾ (ಪುರಂದ. ೧-೧೪ ಪಲ್ಲವಿ). ಹಾನಿವೃದ್ಧಿ = 
ಹಾದಿ ಬಿಡಿಸಿದರು (ರಿ). ೨. ದಾರಿ ತಪ್ಪಿಸು; ಗುರಿ ತವ್ಪಿಸು: ಆಹಂಗೀತವೇ |6| ನಷ್ಟ ಮತ್ತು ಏಳಿಗೆ; ಲಾಭಾಲಾಭ: ಎನ್ನ ಹಾನಿವೃದ್ಧಿ ನಿಮ್ಮದಯ್ಮಾ (ಬಸವ. ೬೦); 
ಎನ್ನನು ಕೆಡಿಸಿತು,ಎನ್ನ ಹಾದೀ ಬಿಡಿಸಿತು ದಿಟಸುಖದ ಮರೆಯಿಸಿ ಸಟೆಯಲ್ಲಿರಿಸಿತು | | ಎನ್ನ ಹಾನಿವೃದ್ಧಿಗಳೆಲ್ಲ ಪ್ರಸಾದವಯ್ಯ (ಆಖಂಡೇ. ೧೮೬೬೬೯). [ಸಂ. 
(ಅಂತರಾ. ೧೬). (ಹಾದಿ (ಆ ಪಾದ್ರಿ) 4 ಬಿಡಿಸು] | | ಹಾನಿಕರ (ನಾ). ಕೇಡನ್ನುಂಟುಮಾಡುವಂತಹುದು; ಅಪಾಯಕರವಾದದು: 


ಹಾದಿಸುದ್ದಿ (ನಾ). ಬೀದಿಯಲ್ಲೆಲ್ಲಾ ಹರಡಿರುವ ಸಮಾಚಾರ; ಗುಲ್ಲು: 
ಪೀಟರ್ಸ್‌ಬರ್ಗ್‌ ನಗರದಲ್ಲೆಲ್ಲಾ ಹಾದಿಸುದ್ದಿಯಾಗಿದ್ದ ಸೈಬೀರಿಯಾದ ಹೊಸ ಗೌರ್ನರ್‌ 
ಪ್ರಸಂಗದ ಬಗ್ಗೆ ಅವರು ಮಾತಾಡಿಕೊಳ್ಳುತ್ತಿದ್ದಿರಬೇಕೆಂದು ನೆಕ್ಸುದೋವ್‌ ಊಹಿಸಿದನು | 15| ಹಾನುಂಗಲು "ಪಾನುಂಗಲ್‌' ನೋ. 
(ಪುನರು. ೩೭೭). [ಹಾದಿ (ಆ ಪಾದಿ) * ಸುದ್ದಿ! | ಹಾನುಗಲ್‌ 'ಪಾನುಂಗಲ್‌' ನೋ. 

ಹಾದಿಹಿಡಿ (ಕ್ರಿ). ೧. ನಡೆ; ಹೋಗು: ನಾವಿಬ್ಬರೂ ಕುದುರ ಹತ್ತಿ ಹಾದಿ ಹಿಡಿದವು | | ಹಾನುಗಲ್ಲು "ಪಾನುಂಗಲ್‌' ನೋ. 
(ಸೃತಿಟ. ೨೯); ಅಪ್ಪಣ್ಣಭಟ್ಟರ ಮನೆಯ ಹಾದಿ ಹಿಡಿದಳು (ಮೂರುದಾ. ೧೮೫). | | ಹಾನೆ "ಪಾನೆ' ನೋ. 
೨. ದಾರಿಯನ್ನು ಅನುಸರಿಸು; ಹಿಂಬಾಲಿಸು: ವೇದ ಆಗಮವೇಕೆ ವಾದ ಓದುಗಳೇಕೆ | | ಹಾಮಚಿ (ನಾ). ಒಂದು ಬಗೆಯ ಬಳ್ಳಿ: ""ವಿಷ್ಟಕ್ಸೇನಪ್ರಿಯಾ, ಫೃಷ್ಟಿಃ, ವಾರಾಹೀ, 
ನಾದಬಿಂದುಗಳ ಭ್ರಮೆಯೇಕೆ ಶರಣರ ಹಾದಿ ಹಿಡಿದವಗೆ (ಸರ್ವಜ್ಞ. ೧೮೩). |20( ಬದರಾ -- ೪ ಹಾಮಚೀಬಳ್ಳಿ'' (ಸಿದ್ಧಾಂತಿ. ೧೪೬). [7 
೩. (ಒಳ್ಳೆಯ) ರೀತಿಯನ್ನು ಅನುಸರಿಸು: ಶ್ರೀಪಾದರಾಜರು ದ್ವೈತಮತಪ್ರಚಾರ | | ಹಾಮಾದಂಡ (ನಾ). [ಜೈನ] ಹಾಮತ್ತು ಮಾಎಂಬ ಶಬ್ದಗಳ ಉಚ್ಚಾರದಿಂದ 


| ಸಿಗರೇಟುಸೇವನೆ ಆರೋಗ್ಯಕ್ಕೆ ಹಾನಿಕರ (ರೂಢಿ). [ಸಂ.] 
| ಹಾನುಂಗಲ್‌ "ಪಾನುಂಗಲ್‌' ನೋ. 


ಮಾಡಲು ಅನುಕೂಲವಾದ ಹಾದಿಹಿಡಿದು ಭಾಗವತರ ತಂಡವೊಂದನ್ನು ಕೊಡುತ್ತಿದ್ದ ಶಿಕ್ಷೆ; ಒಂದು ಬಗೆಯ ವಾಗ್ದಂಡ; ೫ ಎರಡನೆಯ ಐದು 
ತಯಾರುಮಾಡಿದರು (ಜಗಬಾ. ೮೧); ನನ್ನ ಮುಂದಿನ ಪೀಳಿಗೆಯಾದರೂ ಹಾದಿಹಿಡಿಯಲಿ ಮನುಗಳು ಪ್ರಜೆಗಳನ್ನು ಅಪರಾಧಗಳಿಂದ ಪರಾವೃತ್ತಗೊಳಿಸುತ್ತಿದ್ದ 
- (ಹಳ್ಳಹಾ ೭೬). (ಹಾದಿ (ಆ ಪಾದ್ಮಿ) * ಹಡಿ (ಆ ಪಡಿ,)] ಶಬ್ದೋಚ್ಚಾರ: ಹಾದಂಡಮಯೃರಿಂ ಹಾಮಾದಂಡ ಮತ್ತಯ್ದರಿಂ ಹಾಮಾದಿಗ್ಲೇದಂ 


ಹಾದಿಹೋಕ (ನಾ). ಮ್ಮ ಹಾದಿಕಾರ: ನಮ್ಮ ನಿಮ್ಮಂಥ ಹಾದಿಹೋಕಮಂದಿ |25 ಕುಲಧರರಯ್ವರಿನಾದುದು (ಚಾವಂಪ. ೧). . |ಹಾ*- ಮ್ಮೂ% ದಂಡ। ' 
ಬೆರಗಾಗುವುದು ಅಪರಾಧವಾಗಲಿಕ್ಕಿಲ್ಲ, (ಮುವಾದ. ೪೧); ಹಾದಿಯಲ್ಲಿ ಎರಡು ಮೂರು | | ಹಾಮಾಧಿಕ್ಕಾರದಂಡ (ನಾ). ೨ ಹಾಮಾದಂಡ: ಈ ಮಾಟ್ಕೆಯೊಳೆಸಗದರಂ 


ಸಲ ಎಡವಿದನು; ಹಾದಿಹೋಕರಿಗೆ ಕ್ಕೆ ತಾಕಿಸಿದನು (ಕನಕೆ. ೮೯). ಹಾಮಾಧಿಕ್ಕಾರದಂಡದಿಂ ದಂಡಿಪುದು (ಆದಿಪು ಆ-೭೪);: ಮತ್ತಮಯ್ಟರ್‌ ಮನುಗಳು 
(ಹಾದಿ (ಆ ಪಾದಿ,) 3: ಹೋಕ (೭ ಪೋಕ)) ಹಾಮಾಧಿಕ್ಕಾರದಂಡಮಂ ಮಾಡಿದರು (ಚಾವುಪು. ೧೧). 
ಹಾನ್ಮ (ನಾ). ಬಿಡುವಿಕೆ; ತ್ಕಾಗ: ಧನಸೇವೆಯಿಂದೆ ನೆರವಪ್ಪರ್‌ ನಂಟಿರೆಂದಂದು [ಹಾ 4 ಮ್ಮಾ *- ಧಿಕ್ಕಾರ 1 ದಂಡ) 
ತಾಂ ಮರುಳಕ್ಕುಂ ಪುರುಳಕ್ಕುಮೇ ಮಜದು ಹಾನಾದಾನವಿಜ್ಞಾನಮಂ (ಪಂಠಾಮು. |0| ಹಾಮೆಕ್ಕೆ "ಪಾವುಮೆಕ್ಕೆ' ನೋ. 
೬-೬೭). . [ಸಂ.) ಹಾಯ್‌, "ಪಾಯ್‌,' ನೋ. 
` ಹಾನ್ಮ (ನಾ). (2): ಕೆಂಪಿನ ಗಂಧ ಅಕ್ಷತೆ . . . ಕೆಂಪಿನ ಹಾನ ಕರಿಯ ಹಾನ | | ಹಾಯ್ಕ್‌ `ಪಾಯ್ಕ್‌' ನೋ. 


ಇವಂ ಮಂತ್ರಸಹಿತವಾಗಿ ಮೂಲುದಿನ ಹೆಬ್ಬಟ್ಟೆಯಲ್ಲಿ ಬಲಿಯಂ ಕೊಡುವುದು | |ಹಾಯ್‌, ಹಾಯ್ಕಿ (ಗು). ೧. (ಊಟ, ನಿದ್ದೆ, ಸ್ಥಳ ಮುಂತಾದುವುಗಳಲ್ಲಿ) 
(ಬಾಲಚಿ. ೧೩೨-೧೦); ಅರಕೆಟೆಯ ಬಡಗಣ ಹಾನ ಹಾದರಿಯ ಹಕ್ಕಲು (ಎಕ. ಚ ಆಹ್ಲಾದಕರವಾದ; ಸಂತೋಷಕರವಾದ: «8. ಹಾಯ್ಕಿ: (ನಾ). 


ಶಿವಮೊ. ೧೦೪-೬; 7). 0] 35| ವ. ಸಮಾಧಾನ; ನೆಮ್ಮದಿ; ಸೌಖ್ಯ: ನನಗಿನ್ನೆಲ್ಲಿ ವಿಶ್ರಾಂತಿ, ಮನಸ್ಸಿಗಿನ್ನೆಲ್ಲಿಯ 
ಹಾನಂಜಿಮರ (ನಾ). ಒಂದು ಬಗೆಯ ಮರ: ಕುರುಡನ ವೋಣಿಯ ಕಳಿದು ಹಾಯಿ ? (ಚತಂಚಾ. ೨೪); ಎಂದು ಜೀವಕ್ಕೆ ಹಾಯಿ ಬರುವುದೋ ಎಂದು ತಲೆಯ ಮೇಲೆ 

ಹಾನಂಜಿಮರದ ಬಳಿಯ ನೆಟ್ಟ ಕಲ್ಲು (ಎಕ. ೩೪. ಮೈಸೂರು. ೧೧೬-೫೫; 1664). ಕೈಯಿಟ್ಟು ಕುಳಿತುಬಿಡುವನು (ಮುರುಕು. ೭೪). 

(ಹಾನಂಜಿ, 3' ಮರ] ಹಾಯಗೊಳ್ಳು ಎ ಸಮಾಧಾನವನ್ನು ಪಡೆ; ನೆಮ್ಮದಿಯನ್ನು ಹೊಂದು: 

ಹಾನಂಬಿ, ಹಾನಬಿ (ನಾ). (?); ಗದ್ದೆಯ ಹಾನಂಬಿಯ ತೆವರ ಮೇಲಣ ನೇಟ್‌ಲ ತಾಯಿಯ ನೆನಪಿಲ್ಲ, ಮಾಯದ ತೊಡಕಿಲ್ಲ ಹಾಯಗೊಂಡಿತು ಮೈ ಮನ (ಸದ್ಧಪು. ೪-೧). 

ಮರನ ವೊತ್ತಿನಲು (ಎ5. ೪॥, ತೀರ್ಥಹ. ೧೨೯-೪೯; 1404). ಹಾನಬಿ: ಅಡಕೆತೋಟದ |, ಹಾಯಾಗಿರು ಎ ನೆಮ್ಮದಿಯಿಂದಿರು; ಸೌಖ್ಯವಾಗಿರು: ಗುತ್ತಿಗೆ ತೆಗೆದುಕೊಂಡು 

ವೊತ್ತಿನಲು ಹಾನಬಿಯ ತೆವರ ಮೇಲೆ (ಎಕ. ೫11, ತೀರ್ಥಹ. ೨೧೮-೨೫; 1415). 0] | | ಹಾಯಾಗಿರಬಹುದು (ಏನರು. ೨೬೯). ಹಾಯಾಗು ವ ನೆಮ್ಮದಿಯಾಗು; ಹಿತವೆನಿಸು: 
ಹಾನಬಿ "ಹಾನಂಬಿ' ನೋ. ನಾನು ಈಗ ಹಾಯಾಗಿ ಬೆಂಡಿನಂತೆ ತೇಲಿಕೊಂಡಿದ್ದೇನೆ (ಬಂಕಿಮ. ೩೩೦); ಚಿಂತೆಯನ್ನು 
ಹಾನಿ (ನಾ). ಒಂದು ಅಳತೆಯ ಪ್ರಮಾಣ: ಕೋಟೇಶ್ವರದೇವರ ನಣಇವೇದ್ಕಕೆ ಬಿಟ್ಟು ಹಾಯಾಗಿ ಒಂದು ಘಳಿಗೆ ಎಶ್ರಾಂತಿ ತೆಗೆದುಕೊಳ್ಳಿ (ಬೆತಂಬಾ. ೨೪). 

ದಿನ ಒಂದಕ್ಕಂ ಅಕ್ಕಿ ನಾಡ ಹಾನಿ ಮೂಜಜ ಲೆಕ್ಕದಲು ತುಪ್ಪ ಸೊಳಸಿ (ಸಾಇಇ. 1X-ii, [ದೇ. ॥ ತೆಲು. ಹಾಯಿ] 


೪೧೭-೨೫; 1877); ಅದಕ್ಕಂಗಡಿ ಭತ್ತ ೩೭ ಹಾನಿ ವಾಸಿ ಖ ೧ (ಎಕ. ೪ ಕೊಪ್ಪ, || ಹಾಯಗಡು "ಹಾಯ್ದಡ' ನೋ. 
೪೭-೧೯; 1530). "ಹಾನೆ' ಪರಾ. (ಆ ಪಾನೆ] ಹಾಯನ (ನಾ). ೧. ವರ್ಷ; ಸಂವತ್ಸರ: "" ಹಾಯನ;, ಅಬ್ದಃ... ಸಮಃ - ಈ 


ಹಾಯಿ 


೬ ವರ್ಷಂ'' (ಹಲಾಯು. ೨೦-೧೧೬); ಬಳಿಸೂನು ಸಹಸ್ರಭುಜಾಬಳಗರ್ವದೆ ಷಷ್ಟಿ | 
ಹಾಯನಂ ತುಂಗಗಜಂ ಕಳಭಕ್ಕಿದಿರ್ಚಿದಂತಿರೆ ಮುಳಿದು ಕುಮಾರಂಗಿದಿರ್ಚಿ ನಿಂದು 
(ಜಗವ. ೧೭-೧೩೦): ಯಷಿಗಳಿತ್ತ ಶಾಪದೊಳು ದಶಹಾಯನಂ ಪೂರೈಸಲಿಲ್ಲ (ರಾಘಚ. 
೯-೩೦). ೨. ಕಿರಣ; ರಶ್ಮಿ ೩. ಒಂದು ಬಗೆಯ ಕೆಂಪು ಅಕ್ಕಿ. (ಸಂ. 

ಹಾಯ್ಕಿ "ಪಾಯ್ಕ್‌' ನೋ. 

ಹಾಯ್ಕಿ "ಹಾಯ್ಕ್‌' ನೋ. 

ಹಾಯಿಕಿಸು "ಹಾಯ್ಕಿಸು' ನೋ. 

ಹಾಯಿಕು "ಪಾಯ್ಕು' ನೋ. 

ಹಾಯಿಕ್ಕು "ಪಾಯ್ಮು' ನೋ. 

ಹಾಯಿಗಡ "ಹಾಯ್ಲಡ' ನೋ. 

ಹಾಯಿಗೊಳ್‌ (ಕ್ರಿ). ಸಂತೃಪ್ತಿಯನ್ನು ಹೊಂದು; ಹಾಯಾಗಿರು : ಅಂಬಾಡಿಯ 
ವೀಳ್ಮದೆಲೆಗಳಿಂದ ಕಟ್ಟಿರುವ ಅರವಟಿಗೆಗಳೊಳ್‌ ಹಾಯಿಗೊಂಡು (ಸೌಗಂಧಿ. ೧೮೦ - ೧೧). 

(ಹಾಯ್ಕಿ (ಆ ಹಾಯ್ಕ್‌) *- ಕೊಳ್‌) 

ಹಾಯಿಚಲ (ನಾ). ಗಾಳಿಯ ಒತ್ತಡಕ್ಕಾಗಿ ದೋಣಿಯ ನಡುಗಂಬಕ್ಕೆ ಕಟ್ಟುವ 
ಪಟ; ನೌಕಾಪಟ: ಮುಕ್ಕಿಮೊರೆವ ತೆರೆರಕ್ತರೌದ್ರದಲಿ ಅಗೋ ಚುಕ್ಕೆ ಚುಕ್ಕಾಣಿ ದಯೆ; 
ಬಿಟ್ಟ ಹಾಯಿಚಲ: ಅನುಕೂಲಾನಿಲ ಆಚೆ ಸುಧೆಯುಗುವ ಕಿನಾರೆಗೆ (ನಡೆಬಂ. ೬-೧). 

[ಹಾಯಿ (ಆ ಪಾಯ್ಕ್‌) ೬ ಚಲ್ಮ) 

ಹಾಯಿದೋಣಿ (ನಾ). ಹಾಯಿಪಟವನ್ನೊಳಗೊಂಡ ದೋಣಿ;ನೌಕಾಪಟವನ್ನು 
ಕಟ್ಟಿದ ನಾವೆ: ದಾಟಿಕೊಂಡು ಹೋಗಲು ಹಾಯಿದೋಣಿ ಇರಲಿಲ್ಲ (ನಿಬಂಧ. 11, ೧೨೯); 
ಬೆಳಕು ಕಡಲಲಿ 'ಹಾಯಿದೋಣಿಯಲ್ಲಿ ಮಾರಿಬಲೆ ಬಿದ್ದಿತ್ತು '(ಹೊಸಕ್ತಿ. ೫೭). 

[ಹಾಯಿ (ಆ ಪಾಯ್‌) 4 ದೋಣಿ 

ಹಾಯಿಪಟ (ನಾ). ಎ ಹಾಯಿಚಲ: ಅವರು ನಾವೆಯ. ಹಾಯಿಪಟಗಳನ್ನು 
ಬಿಡಿಸಿದರು (ಹಾಹುತ್ತ. ೨೫). [ಹಾಯಿ (ಆ ಪಾಯ್ಕ್‌) 4 ಪಟ! 

ಹಾಯಿಸು "ಪಾಯಿಸು' ನೋ. 


10 


20 


ಹಾಯಿಹಡಗು (ನಾ). ಪಟವನ್ನು ಕಟ್ಟಿ ನಡೆಸುವ ಹಡಗು; ನೌಕಾಪಟವನ್ನುಳ್ಳ | | 


“ಹಡಗು: '"ಹಾಯಿಹಡಗು?' (516 Shin. ಪತ್ರಿನಿ. ೭೫). 
(ಹಾಯಿ, (ಆ`ಪಾಯ್ಕ್‌) 4 ಹಡಗು («ಎ ಪಡಂಗು)] 

ಹಾಯು "ಪಾಯ್‌,' ನೋ. 

ಹಾಯೆನಿಸು (ಕ್ರಿ). ಸಮಾಧಾನವಾಗು; ನೆಮ್ಮದಿಯಾಗು: ತನ್ನ ಕಂದಮ್ಮನನ್ನು | 
ಎತ್ತಿಕೊಂಡು ಎದೆಹಾಲುಣಿಸ್ಥಿದಳು . . . ಸ್ವಲ್ಪ ಹಾಯೆನಿಸಿತು (ನೂರ. ೭); ಬೆನ್ನ ಮೇಲೆ 
ನಾಲ್ಕು ತಂಬಿಗೆ ಬಿಸಿನೀರು ಹಾಕಿಸಿಕೋ. ಹಾಯೆನಿಸಬಹುದು (ಮೂರುದಾ. ೯೭). 

[ಹಾಯ್‌ *- ಎನಿಸು) 

ಹಾಯ್ಕಿಸು, ಹಾಕಿಸು, ಹಾಯಿಕಿಸು (ಕ್ರಿ). ೧. ಹಾಕುವಂತೆ ಮಾಡು: ಅಟ್ಟೆಯಂ 
ಹೊಜಗೆಳೆದು ಹಾಯ್ಕಿಸಲು (ಬಸಪು ೨೮-೨೮); ತುಜುಗೆವೆಗಣ್ಣ ನೀರಿಂಗೆ ಹರಿಗೋಲ 
ಹಾಯ್ಕಿಸಬೇಡೆಂದು ಪೊಂಬಟ್ಟೆ ಸೆಅಗಿನಿಂ ತೊಡೆದ ಲೋಚನವ (ಮೋಹತ. ೪-೮೭). 
ಹಾಕಿಸು: ೧. ಅದಕ್ಕೆ ಕಜ್ಜಾಯಮಂ ತರಿಸಿ ಹಾಕಿಸಿ (ಪೂರ್ವಪ. ೩೨). ೨. ಮಾಡಿಸು; 
ನಿರ್ಮಾಣಗೊಳಿಸು: ಹವಳದ ನೆಇಗಾರ ಸೆಟಗಳಿಗೆ ಹಾಕಿಸ್ತ ಶಿಲಾಶಾಸನ 
(ಎಕ ೫. (5), ಕೋಲಾರ. ೨೭೮-೪; 1573); ಕೆಜಿಯ ಕಟ್ಟಿಸು ಮತ್ತೆ ಪೂದೋಟ ಹಾಕಿಸು 
(ಪುರಂದ. ೨-೯೧-೪); ತಿಮ್ಮಿ ತಾನು ದೇವರಿಗೆ ಮಾತಿನ ಮಂಟಪವನ್ನು ಹಾಕಿಸುವೆನೆಂದು 
ಯಾರ ಬಳಿಯಲ್ಲಿಯೂ ಹೇಳದಿದ್ದರೂ. . . ಕೇಳಿದಳು (ಜೀವರಂ. ೫೫). ಹಾಯಿಕಿಸು: 
೨. ಲೋಕನಾಯಿಕ ಹಾಯಿಕಿಸಿದ ವೀರಗಲ್ಲು (ಕಣ. 1, ೪೦-೧೧: 1415). 

(ಹಾಯ್ಕು (ಆ ಪಾಯ್ಕು) 3. - ಇಸ್ಬು) 

ಹಾಯ್ಕು "ಪಾಯ್ಕ್ಯು' ನೋ. 

ಹಾಯ್ಲ್ಗಡ, ಹಾಯಗಡು, ಹಾಯಿಗಡ (ನಾ). ಹೊಳೆಯನ್ನು ಸುರಕ್ಷಿತವಾಗಿ 
ದಾಟುವ ಸ್ಥಳ; ಕಡವು: ಕಿಟ್ಟು ತನ್ನ ಗುಂಪಿನವರೊಡನೆ ಹಾಯ್ಗಡದ ಸಮಾಪ 
ಹೋದನು (ಕಪಪ. ೩-೭೯); ಅಲ್ಲಿನ ಹಾಯ್ಲಡದಲ್ಲಿ ಪಾರೋಡನ್ನು ಏರಿ ಶ್ರೀರಂಗನ 


30 


40 


೮೮೭೩ 


ಹಾರಕ್ಕಿ 


ನಡುಗಡ್ಡೆಯನ್ನು ಮುಟ್ಟಬೇಕಾಗಿತ್ತು (ಸವತಿ. ೧೨೬). ಹಾಯಗಡು: ಅದನ್ನು ದಾಟುವುದಕ್ಕೆ 
ದಾರಿಯಾದ ಹಾಯಗಡು ಸಿಕ್ಕಲಿಲ್ಲ (ಕಾಂಪೂಚ. ೪೩); ಎಲ್ಲಾ ಅಪ್ಪರೆಯರೂ ನದಿಗೆ 
ನಡೆಯಿರಿ, ಹಾಯಗಡುವಿಗೆ ಹಾರಿ ನಡೆಯಿರಿ (ಭಾರದ. ೨೮). ಹಾಯಿಗಡ: "“ಹೊಳೆ 
ಹಾಯುವ ಸ್ಥಳ ಹಾಯಿಗಡ ಕಡವು'” "೦ ಇಂಕನಿ) 
(ಹಾಯ್‌, (ಆ ಪಾಯ್‌) * ಕಡ್ಮ (೬ ಕಡಹ್ಮು)] 
ಹಾಯ್ದಾಡು "ಪಾಯ್‌,' ಪರಾ. 
ಹಾಯ್ಲುಳಿ, ಹಾಯ್ಲೂಳಿ (ನಾ). (ಕರಾ) ಒಂದು ಭೂತದ ಹೆಸರು: ಅದು 
ಇಸಗಾಳಿ ಉಪದ್ರ ಎಂತ ಗೊತ್ತಾಯಿತು . . . ಇಸಗಾಳಿ ಅಂದರೆ ಹಾಯ್ಲುಳಿ, ಗೀಯ್ಗುಳಿ 
ಭೂತ ಅನ್ನುತ್ತಾರಲ್ಲ! (ಮೂಕಜ್ಜಿ. ೨೭೬). ಹಾಯ್ಲೊಳಿ: ಪಂಜುರ್ಲಿ, ಹಾಯ್ಲೂಳಿ, 
ಬೊಬ್ಬರ್ಯ, ಜಟ್ಟಿಗ . . . ಎತ್ತಿ ಹೊರಟಿವೆ ಕರಿಪತಾಕೆ ಹಾಕುತ ಕೇಕೆ 
(ಚಂಡೆಮ. ೩೧-೫೫). (7) 
ಹಾಯ್ಲೂಳಿ 'ಹಾಯ್ಲುಳಿ' ನೋ. 
ಹಾಯ್ದು "ಪಾಯಿಸು' ನೋ. 
ಹಾರ್ಮ (ನಾ). ಬಲಿ; ಆಹಾರ: ತೆಗೆದಪ್ಪಿ ತೂಪಿಟಿದು ಹಾರವ ನಿವಾಳಿಸಿ ಹಾಯ್ಕಿ 
ಬಾಯ ತಂಬುಲವಿಟ್ಟು ಮುದ್ದಿಸಿದಳು (ನಂದಿಮು. ೧೩-೪೬); '"ಕಡೆ ಸೊಸಿ ಭಾಗೀರತಿನ್ನ 
ಹಾರವ ಕೊಡಬೇಕು'',' ಹಾರ ಕೊಡಬೇಕಂತ ಮಾತಾತು ಮನೆಯಾಗ (ಕನ್ನಬಾ. ೩೯); 
ದೆವ್ವದ ತೃಪ್ತಿಗಾಗಿ "ಹಾರ' ದ ಮೇಲೆ "ಹಾರ' ಸಂಹಾರವಾಯಿತು. ಗುಡಿಯ ಮುಂದಿನ 
ಅಂಗಳದಲ್ಲಿ ಕೋಳಿಯ ರುಂಡಗಳು ಚಂಡಾಡಿದುವು (ಕುಡಿಕೂ. ೬೬). 
(ಆ ಸಂ. ಆಹಾರ.! ತುಳು. ಹಾರ] 
ಹಾರ (ನಾ). ೧. ಕೊರಳಲ್ಲಿ ಧರಿಸುವ ಹೂವಿನ ಅಥವಾ ಮುತ್ತು, ರತ್ನಗಳ 
ಮಾಲೆ, - ಸರ: ಹಾರಂಗಳುಮಂ ಪೆಅವುಂ ಪ್ರತ್ಮಂಗೋಚಿತಾತ್ಕಂಗಮಣಿವಿಭೂಷಣಂ 
ಗಳುಮಂ . . . ಪಡೆದು (ಆಟಪ ೮-೫೪ ವ); ನುಡಿದರೆ ಮುತ್ತಿನ ಹಾರದಂತಿರಬೇಕು 
(ಬಸವ. ೮೦೨); ಕೈಯಲ್ಲಿ ಒಂದು ದೊಡ್ಡ ಹೂವಿನ ಹಾರ ಹಿಡಿದುಕೊಂಡು, ರಂಗದ ಮೇಲೆ 
ನೆಗೆದು ಬಂದ (ದೀಪಹ. ॥, ೩೮೯). ೨. ಮನೋಹರವಾದಾುಡು; 
ರಮಣೀಯವಾದುದು: ಮೂಜುಲೋಕದ ಚೆಲ್ಪೆಲ್ಲಮಂ ವಿಧಾತ್ರನೊಂದೆಡೆಗೆ ತರಳಿ 
ದಂತೆ ಸಮಸ್ತವಸ್ತುವಿಸ್ತಾರಹಾರಮಾಗಿರ್ದ ಹಸ್ತಿನಪುರವೆ ನಿಜವಂಶಾವಳಂಬಮಾಗೆ 
(ಪಂಪಭಾ. ೧-೫೮ ಮ. ೩, ಅಪಹಾರ; ಕಳವು. ೪. ಯುದ್ಧ; ಕದನ. ೫. ನಷ್ಟ; 
ಹಾನಿ. ೬. [ಗಣಿತ] ಬಿನ್ನರಾಶಿಯಲ್ಲಿ ಅಡ್ಡಗೆರೆಯ ಕೆಳಗಿನ ಅಂಕಿ; ಛೇದ: 
(Denominator. ಪಾರಿನಿ. ೨೮). ಸಂ.) 
| ಹಾರ್ಕ (ನಾ). ೧. ಗಾಡಿ; ಬಂಡಿ: ಅಚ್ಚು ಮುಟ್‌ದ ಹಾರಕ್ಕೆ ಎತ್ತಿನ ಹಂಗಿಲ್ಲವೆಂದೆ 
| (ಹೋಂಮಾ. ೪೫-೧೮೭). ಪಿ. ಹಗುರ; ಆರಾಮ: ಕಲಿತರು ನಿಮ್ಮ ಪೂರ್ವ ನೃಪಾಲಕರು 
ಸರಹಸ್ಮಸಾಂಗೋಪಾಂಗವಿದ್ಕೆಗಳ . . . ಲಘುಪಾಳಿಯಲಿ ಹಾರದಲಿ 
ವಿವಿಧಾನುಪ್ರಯೋಗದಪಿ (ಕುವ್ಮಾಆ. ೭-೧); ನಾಲ್ಕುಕೊಡ ನೀರನ್ನಾದರೂ ಹೊತ್ತು 
ಹಾಕಿದರೆ ಸೊಪ್ಪೆ ತಂದು ಕೊರೆದರೆ ಮೈಗೆ ಎಷ್ಟೋ ಹಾರ (ಜಳುಮ. ೬೯): [?] 


35| ಹಾರಂಗ್ಮಿ (ನಾ). ಯುದ್ದದಲ್ಲಿ ಬಳಸುವ ಒಂದು ಸಾಧನ: ಕೊಡಲಿ ಗೂಟಂ 


ಹಾರೆ ಹಾರಂಗಿ ಕೈಪಿಡಿದಾ ಚು ದಂಡಿಂಗೆ ಸಾಮಗ್ರಿಗಳ್‌ 
(ಸೂಕ್ತಿಸು. 6-೨೬). [?] 

ಹಾರಂಗ್ಡಿ (ನಾ). ಒಂದು ನದಿಯ ಹೆಸರು: ಕರಿಹೊಳೆ ಕಪಿಲೆಯು. .. 
ಶರಾವತಿ ಶರಯು ಬಂದಿಹರು (ಸಿದ್ದಪು ೯-೪೨). (7 

| ಹಾರಂಗೊಡು (ಕ್ರಿ). ನಿವೇದನೆ ಮಾಡು; ಸಮರ್ಪಿಸು: ಎರಡು ಪರ್ವ್ವದೊಳಂ 
ಪಟ್ಟಂಗಟ್ಟೆದೇವೆಯನ್ನು ಪಣಮಂ ಕೆಚೆಗೆ ಹಾರಂಗೊಟ್ಟರ್‌ (ಎಕ. ೫, ಚಿಂತಾಮ. 
೬೪(೨) -೩; 935). [ಹಾರ, * ಕೊಡು] 

ಹಾರಕ "ಪಾರಕು' ನೋ. 

ಹಾರಕಟ್ಟಿಗೆ "ಪಾರುಗಟ್ಟಿಗೆ' ನೋ. 


ಹಾರಂಗಿ 


«| ಹಾರಕು "ಪಾರಕು' ನೋ. 


| ಹಾರಕ್ಕಿ "ಪಾರಕು' ನೋ. 


ಹಾರಕ್ಕು ೮೮೭೪ ಹಾರೀತ 


ಹಾರಕ್ಕು "ಪಾರಕು' ನೋ. | | ಹಾರಾವರಿ (ನಾ). ಒಂದು ಬಗೆಯ ಭೂಮಿ (7): ಅಕ್ಕಿಯ ಬಮ್ಮಯಂಗೆ 
ಹಾರಗಟ್ಟಿಗೆ "ಪಾರುಗಟ್ಟಿಗೆ' ನೋ. ಧರ್ಮ್ಮಭೂಮಿಯ ಬಿಟ್ಟ ಗದ್ದೆ ಕೊಳಗ ಹತ್ತು ಹಾರಾವರಿಯ 'ಮಳಲು (ಎಕ. 1, 
ಹಾರಗಾಲು "ಹಾರುಗಾಲು' ನೋ. ಕಡೂರು. ೪೧-೪;7). |?) 


ಹಾರಣ (ನಾ). ವ್ರತೋಪವಾಸದ ಮಾರನೆಯ ದಿನ ಮಾಡುವ ಊಟ; | | ಹಾರ್ಮಿ "ಪಾರ್ಮಿ' ನೋ. 
ಪಾರಣೆ: ಧಾರಣಹಾರಣ ಬ್ರತದೊಳಿಂತೊಡಲಂ [ಜದೆ] ಮಾಡಿ ನೈಷ್ಠಿಕಾಯಾತದೊಳೊಪ್ಪಿ | | ಹಾರ್ಮಿ "ಪಾರ್ಮಿ' ನೋ. 


ಕೂಡಿ (ಸೌಇ. ೫1, ೯೭-೩೨; 1062). "ಬಾರಣೆ' ಪರಾ. [ಆ ಸಂ. ಪಾರಣ] ಹಾರ್ಮಿ (ನಾ)..( ಮನಸ್ಸನ್ನು) ಅಪಹರಿಸುವಂಥದು; ಮನೋಹರವಾದುದು: 
ಹಾರಣಿ "ಪಾರಣ್ಮೆ' ನೋ. | "ಹಾರಿಗೊಳ್‌', "ಹಾರಿವಡೆ' ಪರಾ. (೫೦. ಹಾರಿನ್‌; 
ಹಾರಣೆ "ಪಾರಣ್ಕೆ' ನೋ. ಹಾರಿಂಚರ (ನಾ). ಹಕ್ಕಿಗಳು ಹಾರುವಾಗ ಆಗುವ ಗರಿಗಳ ಅಥವಾ ರೆಕ್ಕೆಗಳ 


ಹಾರಬಂಧ(ನಾ). [ಕಾವ್ಮಮಾ] ಚಿತ್ರಕವಿತ್ವದಲ್ಲಿ ಒಂದು ಬಗೆ; ಹಾರದ 
ಆಕೃತಿಗೆ ಹೊಂದುವಂತೆ ರಚಿಸಿದ ಪದ್ಮಬಂಧ -- ಕವಿತೆ: ಶಬ್ದವೈಚತ್ತಕ್ಕೆ 
ಚಿತ್ರಕವಿತ್ವವೆಂದೂ "ಬಂಧ' ವೆಂದೂ ಹೆಸರು . . . ಇವುಗಳಲ್ಲಿ ನಿರೋಷ್ಠ್ಯ, ಅತಾಲವೃ, 
ಏಕಾಕ್ಷರ, ದ್ವೃಕ್ತರ, ಹಾರಬಂಧ, ಮುರಜಬಂಧ ಮುಂತಾದ ನಾನಾವಿಧಗಳುಂಟು 
(ಕೈಪಿದಿ. ೨೫೪). [ಸಂ.| 
ಹಾರಬೆಕ್ಕು (ನಾ). ಒಂದು ಬಗೆಯ ಬೆಕ್ಕು: ಕಬ್ಬೆಕ್ಕು, ಹಾರಬೆಕ್ಕು, ಪುಣಗಿನ ಬೆಕ್ಕು 
. . ಕುರ್ಕ ಮುಂತಾದ ಇತರ ಪ್ರಾಣಿವರ್ಗಕ್ಕೆ ಕಾಡಿನಲ್ಲಿ ಮಿತಿಯೇ ಇರಲಿಲ್ಲ 
(ಪಂಜಪಂ. ೨). |? * ಬೆಕ್ಕು (ಆ ಬೆರ್ಕು)) 
ಹಾರಯಿಸು "ಪಾರಯಿಸು' ನೋ. 
ಹಾರಯ್ಸು "ಪಾರಯಿಸು' ನೋ. 
ಹಾರವ, "ಪಾರ್ವ' ನೋ. 
ಹಾರವ (ನಾ). (ನೋವನ್ನು ಸೂಚಿಸುವ) "ಹಾ' ಎಂಬ ಶಬ್ದ : ದ್ವಿಗುಣಿಸಿದುದು 
ಹಾರವಂ ಪ್ರತಿಧ್ವಾನದಿಂ ಜಿನೇಂದ್ರಾಲಯದೊಳ್‌ (ಪಂರಾಮಾ. ೧೪-೧೦೧); ನೀಂ ಪಡೆವಾ 
ಸುತಂ ರಿಪುಚಮೂಸಂಹಾರವಂ ಹಾರವಂ ಪೊಡರಲ್‌ ಮಾಯ್ಕುಂ (ಜಗವಿ. ೨-೮೫)" 
(ಹಾ + ರವ] 
ಹಾರವಲಯ (ನಾ). ೧. (ಶೋಕಸೂಚಕವಾದ) "ಹಾ' ಎಂಬಉದ್ದಾರಧ್ವನಿ. 
೨. ಕೊರಳಲ್ಲಿ ಧರಿಸುವ ಮೂಲೆ, “ಹಾರೆ. ೧ , ೨: ಸರಸಿಯೊಳ್ಳಲಹಂಸಮಯ 
ಮುತ್ತಲಾಕ್ಷಿಯರ ಕಂಧರದೊಳು ಹಾರವಲಯಂ . . . ಇಲ್ಲಮಿವು ಮತ್ತೆಲ್ಲಿಯುಂ 
ಧರ್ಮಜನ ನೆಲದೊಳು (ಚೈಮಿಭಾ. ೨-೮); ಹಾರವಲಯಂಯೆಂದರೆ, ಹಾಹಾಕಾರ 
ಧ್ವನಿಲಯವಿದೆಲ್ಲಿಹುದೆಂಬ ಪ್ರಶ್ನಕ್ಕೆ ಉತ್ಪಲಾಕ್ಸಿಯ ಕಂಧರದೊಳು ಹಾರವಲಯ 
ಎಂಬ ಭಿನ್ನೋತ್ತರ (ಕುವಲ. ೧೫೨). [ಹಾರವೃ % ಲಯ; ಹಾರ 4- ವಲಯ] 
ಹಾರವಾಣ್ಮ "ಪಾರಿವಾಳ,' ನೋ. 
ಹಾರವಾಣ್ಮ "ಪಾರಿವಾಳ್ಮ' ನೋ. 
ಹಾರವಿತ್ತಿ "ಪಾರ್ವಂತಿ' ನೋ. 
ಹಾರವಿಸು "ಪಾರಯಿಸು' ನೋ. 
ಹಾರಹನಿ (ನಾ), ಸಣ್ಣಹನಿ; ತೂರುಹನಿ: ದೇಶದ ಇತರ ಭಾಗಗಳಲ್ಲಿ 
ವಿಪರೀತಮಳೆಯಾಗಿ ಕೊಚ್ಚಿಕೊಂಡು ಹೋದರೂ ಇಲ್ಲಿ ಹಾರಹನಿಯೂ ಉದುರುತ್ತಿರ 
ಲಿಲ್ಲ (ಮಣ್ಣಿಮ. ೫). | ಆ ಹಾರು (ಆ ಪಾಜು,) 1 ಹನ್ಮಿ (ಆ ಪನ್ಮಿ)] 
ಹಾರಹೂರ (ನಾ). ದ್ರಾಕ್ಷಿಯ ಬಳ್ಳಿ ಮತ್ತು ಅದರ ಹಣ್ಣು: ""ಹಾರಹೂರಂ 
ಪಶುಸ್ತನಿ ಮೃದ್ವೀಕೆ ದ್ರಾಕ್ಷೆ'' (ಮಂಗರಾ. ೩೪-೧೦). (ಸಂ. ಹಾರಹೊರಾ। 
ನಾರಾಂಶು (ನಾ). ಹಾರದ ಕಾಂತಿ: ಉರದೊಳ್‌ ಹಾರಾಂಶು ಗಂಡಸ್ಥಳಿಯೊಳಮಳ 
ಕರ್ಣಾವತಂಸಾಂಶು (ಚಂದ್ರಪು ೬-೭೦). [ಸಂ] 
ಹಾರಾಟ "ಪಾಯಾಟ' ನೋ. 
ಹಾರಾಡಿಸು (ಕ್ರಿ). ೧. ಹಾರುವಂತೆ ಮಾಡು; ಜಿಗಿಸು: ಹುಡುಗರು ಗಾಳಿಪಟವನ್ನು 
ಹಾರಾಡಿಸುತ್ತ ಹೊತ್ತು ಕಳೆದರು (ರೂಢಿ). ೨. ಚಲಿಸುವಂತೆ ಮಾಡು; ಅಲುಗಾಡಿಸು: 
ಇಂಗಿಕಂ ಅಂದರೆ ಕಣ್ಣುಹುಬ್ಬುಗಳನ್ನು ಹಾರಾಡಿಸುವಿಕೆ (ಸಿದ್ಧಾಂತಿ. ೬೨). 
[ಹಾರಾಡು (ಆ ಪಾಜಾಡು) 4 - ಇಸ್ಬು] 
ಹಾರಾಡು 'ಪಾಖಾಡು' ನೋ. 


ಶಬ್ದ: ಗೂಡಿಗೆ ಗೊತ್ತಿಗೆ ಹಾರಿಹೋಗುವ ಹಕ್ಕಿಗಳ ಹಾ:::ಚರ ಅಡಗತೊಡಗಿತ್ತು 

10] (ಮಲವು. ೮೯). [ಹಾರು (ಆ ಪಾರ್‌) + ಇಂಚರ; 

ಹಾರಿಕಾಯ 'ಪಾರಿಖಾಯ' ನೋ. 

ಹಾರಿಕಾಯವಳ (ನಾ). ಒಂದು ಬಗೆಯ ಸುಂಕ: ಊರೊಳಗೆ ಹುಟು]ವ 
ಹಾರಿಕಾಯವಳವ ತೂಗುವ ಭಂಡಕೆ ಹೊಂಗೆ ಹಾಗ ೧ (ಸೌಇಇ. 1೬-( ೧೪೫-೩೫; 1079). 

(ಹಾರಿಕಾಯ (ಆ ಪಾರಿಖಾಯ) 3- ವಳ?) 

15| ಹಾರಿಕಾಯಸುಂಕ (ನಾ). ಒಂದು ಬಗೆಯ ಸುಂಕ: ಹಾರಿಕಾಯಸುಂಕಮಂ 
ಶ್ರೀಕಲಿದೇವರಿಗೆಯಂಗಭೋಗ ಪೂಜೆಪುನಸ್ಕಾರಕ್ಕೆ ಮಾನ್ಮವಾಗಿ ಧರ್ಮಕ್ಕೆ ಕೊಟ್ಟರ್‌ 
(ಹೌಣಣ. 1X-; ೨೯೬-೮೦; 1176). [ಹಾರಿಕಾಯ («ಆ ಪಾರಿಖಾಯ) # ಸುಂಕ] 

ಹಾರಿಕಾಯಿ "ಪಾರಿಖಾಯ' ನೋ. 

ಹಾರಿಕೆ "ಹಾಲ್‌ಕೆ' ನೋ. 

20| ಹಾರಿಕೆಮಾತು (ನಾ). ಆಧಾರರಹಿತವಾದ ಮಾತು: ಹಾರಿಕೆಮಾತು ಕೇಳಿಕೊಂಡು 
ವಿಶ್ವಾಸ ಹಾಳುಮಾಡಿಕೊಳ್ಳಬಾರದು (ರೂಢ). (ಹಾರಿಕೆ (ಎ ಹಾಟ್‌ಕೆ) 1 ಮಾತು । 

ಹಾರಿಕೆಸುದ್ದಿ (ನಾ). ಆಧಾರರಹಿತವಾದ ವರ್ತಮಾನ: ಹಾರಿಕೆಸುದ್ದಿಗಂತೂ 
ರೆಕ್ಕೆಗಳೇ ಇವೆ (ಎಚಾಮಂ. ೯೫): ಸಾವಿತ್ರಿ ಹೇಳಿದ ಹಾರಿಕೆಸುದ್ದಿಗೂ ಇವನ ಮಾತಿಗೂ 
ಇರುವ ಸಂಬಂಧವನ್ನು ನೆನೆದು ಅವಳು ನಡುಗಿದಳು (ಮಣ್ಣಿಮ. ೬೩). 

25 [ಹಾರಿಕೆ (ಆ ಹಾಣಿಕೆ) -- ಸುದ್ದಿ) 

ಹಾರಿಗೆ (ನಾ). ಒಂದು ಬಗೆಯ ಸುಂಕ: ಉಂಡಿಗೆ ತೆರಿಗೆ ಹಾರಿಗೆ ಬಲ ೩% ಸಂಮಂಧ 
ಇಲ್ಲಾ ಯೆಂದು ಕೊಟ್ಟ ಶಿಲಾಶಾಸನ (ಎಕ. 1೪, ಶ್ರೀರಂಗ. ೩೧೩-೨೫; 1550). [7 

ಹಾರಿಗೊಳ್‌ (ಕ್ರಿ). ಮನೋಹರವಾಗು; ರಮಣೀಯವೆನ್ನಿಸು: ತರುಣಿಯ 
ರಂಗಕಾಂತಿಗಳ ಕೂಡೆ ಕಡಲ್‌ ಪರಿದಳ್ಳಿ ಸೂಸುವಾಭರಣಮರೀಚಿ ಕಾಲಹರಿಗಂ . .. 
ಪೊಳೆದರ್ದಿದಂತೆವೋಲ್‌ ಪರಿವುದು ಹಾರಿಗೊಂಡ ಧವಳಾರದ ಕೇರಿಯ ಬೀದಿಬೀದಿಗಳ್‌ 
(ಅನಂಪು. ೩-೧೮); ಅಮೃತಾರ್ಣವಮನೆ ಮೇರುವಿವ ಮೇಖಳಾವನಕೆ ತಿರ್ದಿ 
ಪರಿಯಿಸಲಿಂದ್ರಂ ಸಮೆದೇಖಿವೊಲೆರಡೋಳಿಯೆ ನಿಮಿರ್ದೆಸೆದುದು ಹಾರಿ! ಪಾಠಾಂ. 
ದಿ] ಗೊಂಡು ಕೇರ್ಗಟ್ಟಿದವೋಲ್‌ (ಪುಷ್ಪಪು. ೧೧-೯). [ಹಾರಿ + ಕೊಳ್‌] 

ಹಾರಿದ್ರಕ (ನಾ). ೧. ಅರಿಸಿನ; ಹರಿದ್ರೆ: ಭೂರಮಣಿಯ ಶೃಂಗಾರಾಗಾರಮಿದೆನ 
ವಿರಹಿಜನಕೆ ಮದನನ ಕಾರಾಗಾರಮಿದೆನೆ ಬಗೆಗೊಳ್ಳುವು ಹಾರಿದ್ರಕ ಜೀರಕಾರ್ದ್ರಕೇಕ್ಷು 
ವನಂಗಳ್‌ (ಪುಷ್ಪಪು. ೯-೨೨). ೨. ಹಳದಿಬಣ್ಣ. 1ಸಂ.) 

ಹಾರಿಯಾಳ "ಪಾರಿವಾಳ್ಮ' ನೋ. 

ಹಾರಿವಡೆ (ಕ್ರಿ). ಮನೋಹರವಾಗು;ಆಕರ್ಷಕವಾಗು: ಹಾರಿವಡೆದೆಸೆದುದಮರರ 
ನೇರಾಣಿಯ ಪೊಂಗೊಡಂಗಳೆರಡುಂ ತಅದಿಂ ವಾರಿಧಿಯನೆಯ್ದೆ ಮೊಗೆಯಲ್‌ 
ಮೇರುಮಹೀಧರಮೆ ತೋಳ್ಗಳಂ ನೀಡಿದವೊಲ್‌ (ಅನಂಪು ೫-೫೬). [ಹಾರಿ 1 ಪಡೆ, 

ಹಾರಿವಾಣ "ಪಾರಿವಾಳ್ಮ' ನೋ. 

ಹಾರಿವಾಳ "ಪಾರಿವಾಳ್ಯ' ನೋ. 

ಹಾರಿಸು "ಪಾಟ್‌ಸು' ನೋ. 

ಹಾರೀತ (ನಾ). ೧. ಒಂದು ಬಗೆಯ ಪಾರಿವಾಳ: ""ಜೀವಂಜೀವಃ . . . 

«| ಹಾರೀತಃ, ವಂಜುಳಃ, ಕಪೋತಃ - ಈ ೬ ಹೊಜಸು'' (ಹಲಾಯು. ೪೨-೧೦೦) 

ಮಯೂರಹಾರೀತಕಾರಂಡಕುರವಕ ಸಂಕುಳಚರಣಸಂಚರಣದಿಂ (ಪುಷ್ಪಪು. ೨-೩೯ ವ) 


TS SESE SE CONES SE ಕಾಕಾ ಜಾರರ್ಥ NTS 


ಹಾರೀತಕ 


೨. ಒಬ್ಬ ಖಷಿ: ನಾಳೆಯೆ ಬರ್ಪನತಿಥಿ ನಾರಾಯಣಂ, ಹಾರೀತ! ಧನ್ಮಮಾಯ್ತೆ 
ಮ್ಮಾಶ್ರಮಂ (ಶ್ರೀರಾಮಾ. ೧೩೦-೧೫೦). ಸಂ.) 
ಹಾರೀತಕ (ನಾ). = 
ಸಾಲ್ಡಿರ್ದ ಹಾರೀತ ಹರಿತಶಿಲಾಪಟ್ಟದೊಳ್‌ ಭೂಪನಿರ್ದಂ (ಕಾದಂಉ. ೧೦೨); 
ಘನಹಾರೀತಕಹಂಸಿಯೊಳ್‌ ಹರಿತ ದೌರ್ವಂ . . . ಮಾಣಿಕ್ಕ ಭಾಜನ 
ದೊಳ್ಳುಂಕುಮಪಂಕಮೇಂ ಮೆಚೆದುದೋ ಮಂಗಲ ಸಾಕಲ್ಮಮಂ (ಪಂಗಾಮಾ. 
1ಸಂ.1 
ಹಾರು "ಪಾರ್‌,' ನೋ 
ಹಾರು "ಪಾಲು' ನೋ. | 
ಹಾರ್ಕು "ಪಾರ್ಗು' ನೋ. 
ಹಾರುಕೇರಿ (ನಾ). ಬ್ರಾಹ್ಮಣರ ಬೀದಿ: ಆ ಮಳಲೂರ ಪಟ್ಟಣದ ಹಾರುಕೇರಿಗೆ 
ಸಲುವ ಬೆಜ್ಜನು ವೀರಾಪುರವೆಂಬ ಗ್ರಾಮವು (ಎಕ. 1%, ಚನ್ನಪ. ೧೫೨-೧೦; 1534). 
[< ಹಾರುವ 4 ಕೇರಿ] 
ಹಾರುಗಟ್ಟಿಗೆ `ಪಾರುಗಟ್ಟಿಗೆ' ನೋ. 
ಹಾರುಗಾಲು, ಹಾರಗಾಲು (ನಾ). ೧. ನಿಂತಲ್ಲಿ ನಿಲ್ಲದೆ ಓಡಾಡುವ ಕಾಲು: | 15 
ಮನೆಯ ಹೊರಗಡೆಯೇ ಅಡ್ಡಾಡುತ್ತಿದ್ದರೆ "ಹಾರುಗಾಲ ಹರದೆ' ಯೆಂದ್ರು ಹೆಸರಿಟ್ಟಾರು | 
(ಸುವಸಂ..೧೦). ೨. ದೂರದೂರಕ್ಕೆ ಇಡುವ ಕಾಲು; ದಾಟುಕಾಲು: ಹಾರುಗಾಲಿನ 
ಭರದಿ ಗಿಡದಡಿಗೆ ತಲುಪಿದೆನು (ಸಖೀಗೀ. ೭೦-೨). ಹಾರಗಾಲು: ೨. ಹೋರಿಗಳು 
ಹಾರಗಾಲಿನಿಂದ ಓಡುತ್ತಿದ್ದವು (ಮನಬೆ. ೪೦). 

[ಹಾರ್ಕು (ಆ ಪಾಟು) 1 ಕಾಲು (೬ ಕಾಲ್‌) [20 
ಹಾರುಗೂಳು (ನಾ). (7: ಅರೆಯಿಂಗಿ ಕಾದ ಹಾಲಂ ಮಾದಲದ ಹಣ್ಣನೆರಡಾಗಿ | 
ಕೊಯಿದು ಕುಸುರೆಯ ತೆಗೆದವಕೆ ತುಂಬಿ ಸರಿಯಿರುಳಿನಲ್ಲಿ ಹಾರುಕ್ಕೂಳಾ ಬೋನ್ಹದೊಳು 
ಹಾಕಿದಾ ಕಟ್ಟಶನಕೆ ತುಜುವಲಂ ಮಾಡಿದೆಳೆಯಲ್ಲ ನೀರುಳ್ಳಿಯಂ ಬೆರಸಿ (ಸೂಪಶಾ. 
೩-೨೨); ""ಬಿರಿಸಾದ ಅನ್ನ'' (ಸೂಪಶಾ. ಕೋಶ). [ಹಾರು 74 ಕೂಳು (<ಕೂಬ್‌,)] 
ಹಾರುಗೆ (ನಾ). ಒಂದು ಬಗೆಯ ಸಸ್ಯ: ಹಾರುಗೆ, ಸುರತಿಚೆಕ್ಕ (ಮೈಔಗಿ. ೭೭-೧೫೭೭). |25 

1?) 

ಹಾರುಗೋಲು "ಹಾರೆಕೋಲು' ನೋ. 

ಹಾರುದಿ "ಪಾರದಿ' ನೋ. i | 

ಹಾರುಮಾನು (ನಾ). ಒಂದು ಬಗೆಯ ಮಾನು; ಜಿಗಿದಾಡುವ ಮಾನು: 
““ಪ್ರೋಷ್ಠೀ , ಶಘರೀ - ೨ ಹಾರಿ ಬೀಳುವ ಮಾನಿನ ಹೆಸರುಗಳು ಅಂದರೆ ಹಾರುಮಿನು, ।30 
ಮಾಟುಮಾನು'' (ಸಿದ್ಧಾಂತಿ. ೭೩). (ಹಾರ್ಕು (< ಪಾಲು) 4 ಮಾನ್ನು (ಆ ಮಾನ್ಸ್‌) ; 

ಹಾರುಮೆಕ್ಕೆ (ನಾ). ಒಂದು ಬಗೆಯ ಸಸ್ಮ: ಇಂದ್ರವಲ್ಲಿ - ಹಾರುಮೆಕ್ಕೆಯುಂ 

(ಪಪ್ಪಾ. ೭-೨೫). "ಹಾವುಮೆಕ್ಕೆ' ಪರಾ. (ಹಾರು? * ಮಕ್ಕೆ) 

ಹಾರುವ, "ಪಾರ್ವ' ನೋ. 

ಹಾರುವ್ಮ (ನಾ).. ಒಂದು ಬಗೆಯ ಮಾನು: : ಹರಳು ಹಾರುವಂ . 
ಹಂದೆಗನಾನೆಮೊಗನೆಂಬ ಪರಿಪರಿಯ ಮಿನ್ಗಳಂ ಗುದಿಗೆಯ್ದರು (ಹಚಕಾ. ೫-೪೫). 
"ಹಾರುಮಿನು' ಪರಾ. . 0 

ಹಾರುವತನ (ನಾ). ಬ್ರಾಹ್ಮಣಿಕೆ; ಬ್ರಾಹ್ಮಣ್ಮ: ಹಾರುವನು ನಾನಹುದ್ಳು ಕಪಿಗಳ | 
ಬೇರುಗೊಲೆಯನು ಗೆಯ್ದು ವಿಜಯವ ಹಾರುವೆನು ನೋಡೆಂದು ಹಾರುವತನದ ಕೈಮೆಗಳ | 
ಸೇರದಣಕವೆನುತ್ತ ರಕ್ಕಸ ಮೇರೆಯಿಲ್ಲದೆ ಸರಳ ಸುರಿದನು (ಕಾಶಿರಾ. ೨೧-೫೪). [40 

(ಹಾರುವ, (ಆ ಪಾರ್ವ) 4 - ತನ) | 
ಹಾರುವಯ್ಯ (ನಾ). ಬ್ರಾಹ್ಮಣ: ಏನು ಹಾರುವಯ್ಕನವರು ಬಂದಿರಿ (ಹಬ್ಬಿಬ. ೧೫೨). 
(ಹಾರುವ, (ಆ ಪಾರ್ವ) 4 ಅಯ್ಯ) 

ಹಾರುವಾಣ “ಪಾರಿವಾಳ್ಮ' ನೋ. 

ಹಾರುವತಿ "ಪಾರ್ವಂತಿ' ಸ 45 

ಹಾರುವಿತ್ತಿ "ಪಾರ್ವಂತಿ' ನೋ. : 


೫-೧೨೫). 


10 


೮೮೭೫ 


ಹಾರೀತ ೧: ಯಮುನಾವಾರಿವಿಸ್ತಾರಮಂ ಮಾಂಕರಿಸಲ್‌ | 
| 


` ಹೊಡದಿತ್ತು (ಉಢಿ 
ಹಾರೆ "ಪಾರೆ' ನ 
'ಹಾರೆಕೋಲು , ಹಾರುಗೋಲು (ನಾ). ಹಾರೆ; ಗಡಾರಿ: ನನ್ನ ಕೈಯಲ್ಲೂ ಒಂದು 


ಹಾರ್ದಿಕ (ಗು). ೧. ಆತ್ಮೀಯವಾದ; 


ಹಾಲ್‌ಅಹವಾಲ್‌ 


| ಹಾರುಸುದ್ದಿ (ನಾ). ಎ ಹಾರಿಕೆಸುದ್ದಿ : ಸಾಧಾರಣಜನರಂತೆ ಹಾರುಸುದ್ದಿಯ ಮೇಲೆ 


ಅವಲಂಬಿಸಿ ಕೆಲಸ ಮಾಡುವ ಪ್ರಸಂಗ ಬರುತ್ತದೆ (ಕುರಿಓಂ. ೮೯); ಹಾರುಸುದ್ದಿಗಳಿಂದ 
ನೀವು ಇಷ್ಟು ವ್ಯಗ್ರರಾಗುವುದು ನನ್ನ ದೃಷ್ಟಿಯಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸುವುದಿಲ್ಲ 


(ಪ್ರೇಮಾಶ್ರ. ೬೯). [ಹಾರು (ಆ ಪಾಜು) “೯ ಸುದ್ದಿ] 


5 | ಹಾರುಹೊಡೆ (ಕ್ರಿ). (ಕಪಾಟು, ಬೀರು, ಮನೆ ಇತ್ತಾ ಬದಿಗಳ) ಬಾಗಿಲನ್ನು 


ವಿಶಾಲವಾಗಿ ತೆಗೆ,--ಸಂಪೂರ್ಣವಾಗಿ ತೆರೆ: ಕಪಾಟಿನ ಬಾಗಿಲು ಹಾರು 


( ಹಾರ್ಮು ಬಲ ಪಾಮಿ,) + ಹೊಡೆ, (< ಷೊಟ)) 


ಹಾರೇಕೋಲೋ ಒನಕೆಯೋ ಇರುವುದು ಒಳ್ಳೆಯದಲ್ಲವೇ ? (ರಾಯಕ. ೧೭). 
ಹಾರುಗೋಲು: ಈ ಭೈರಿಗೆಗಳು ನೀಳವಾದ ಹಾರುಗೋಲು(ಪಾರಂಗಿ)ಗಳೆನ್ನಬಹುದು 
(ಬಾಲಪ್ರ. 1, ೬೫೨). ( ಹಾರೆ (ಆ ಪಾರೆ) 3- ಕೋಲು, (« ಕೋಲ್‌,)) 


ಹಾರೆಗಟ್ಟಿಗೆ "ಪಾರುಗಟ್ಟಿಗೆ' ನೋ... 
ಹಾರೈಕೆ (ನಾ). ಕೋರಿಕೆ; ಬಯಕೆ: ಆರು ಯತುಗಳು ಬಂದು ಆರೈಕೆ ಮಾಡುವವು 


ಯಾವುದೋ ಹಾರೈಕೆ ಎದೆಯೊಳಿಟ್ಟು (ನೆಲಮು. ೩೧-೧೮); ಜೀವನನೈರ್ಮಲ್ಯವುಳ್ಳವರ 
ಪವಿತ್ರಹಸ್ತ ದಿಂದ ಅದಾಗಬೇಕೆಂದು ನನ್ನ ಹಾರೈಕೆ ಇತ್ತು (ಜೀವಾತ್ಮ. ೫1, ಮುನ್ನುಡಿ). 


1 ಹಾರೈಸು (ಆ ಪಾರಯಿಸು) + - ಇಕೆ] 


ಹಾರೈಸು "ಪಾರಯಿಸು' ನೋ. 
ಹಾರೋಗಿಡ (ನಾ). ಒಂದು ಬಗೆಯ ಸಸ್ಯ: 


ತಿಲ್ಲ, ಹಾರೋಗಿಡ (ಮೈಔಗಿ ೩೬-೭೦೨). 
{? + ಗಿಡ (ಆ ಗಿಡು)) 

ಪ್ರಿಯವಾದ: ನನ್ನ ಹಾರ್ದಿಕ ಆಕಾಂಕ್ಷೆ 
ಯನ್ನು ಪೂರ್ಣಗೊಳಿಸಿ ಪ್ರೋತ್ಸಾಹಿಸಿರುತ್ತಾರೆ (ಜೀವಾತ್ಮ. % ಮುನ್ನುಡಿ). (ನಾ). 
೨. ಆಶ್ಮೀಯವಾದುದು; ಪ್ರಿಯವಾದುದು; "ಶಾಮಾ ಒಳಗೆ ಬಾ' ರಂಗನು 
ಹಾರ್ದಿಕವಾಗಿ ಕರೆದನು (ರಂಗರೋ. ೧೧೫); ಸತೀಶನ ಮಾತುಗಳು ಹಾರ್ದಿಕವಾಗಿದ್ದವು 


(ಶೇಪ್ರಶ್ನೆ. ೩೧೨). [ಸಂ.] 


ಹಾರ್ಮೋನಿಯಂ (ನಾ). ""ತಿಬಿಯ ಮೂಲಕ ಗಾಳಿಯನ್ನು ನುಗ್ಗಿಸಿ, 
ಲೋಹದ ತೆಳುತುಂಡುಗಳು ಕಂಪಿಸುವಂತೆ ಮಾಡಿ, ಅದರಿಂದ ಸ್ವರಗಳು 


ಹೊರಡುವಂತೆಯೂ, ಬೇಕಾದ ಸ್ವರಗಳನ್ನು ಬೆರಳೊತ್ತುವಿಕೆಯಿಂದ 
ಪಡೆಯುವಂತೆಯೂ ಅಳವಡಿಸಿರುವ ಒಂದು ವಾದ್ಮ:"“ಹಾಮೋನಿಯಂ'' 
ಹಾರ್ಮೋನಿಯಂ ಅದೇ ಆಗಷ್ಟೇ ಕೀರ್ತನೆಗಳಿಗೆ 
ಬಳಸತೊಡಗಿದ್ದರು (ಸೃತಿಚ. ೭೮); ಹಾರ್ಮೊನಿಯಂ ವಾದ್ಯದಲ್ಲಿ ಈ ಸಂಖ್ಯೆಗಳನ್ನು 
ಸ್ವಲ್ಪ ಬದಲಾಯಿಸಿ ಯಾವ ಮನೆಯನ್ನಾದರೂ ಷಡ್ಡವಾಗಿಟ್ಟುಕೊಳ್ಳಲಾಗುವಂತೆ 
ಏರ್ಪಡಿಸಿದೆ (ಭೌತವಿ. ೧೫೧). 


(Hannoniun. ಇಂಕನಿ) : 


[ಇ ಇಂ. Harmonium) 


ಹಾರ್ವ 'ಪಾರ್ವ' ನೋ. 
ss ಹಾಲ್‌ಅಹ್ನವಾಲ್ಡ್‌, ಹಾಲಹವಾಲೆ, ಹಾಲಾಲೆ, ಹಾಲಾವಲೆ, ಹಾಲಾಹವಾಲು, 


ಹಾಲಾಹವಾಲೆ (ನಾ). ೧. ಪರಿಸ್ಥಿತಿಯ ವಏವರಣೆ; ಅಹವಾಲು; ಮನವಿ: 
ಜನರ ಸ್ಥಿತಿ ತರಗತಿಗಳನ್ನು ನೋಡಿ ಅವರ ಹಾಲ್‌ಅಹವಾಲ್‌ ವಿಚಾರಿಸಿ ಸಾಧ್ಯವಾದ 

ಮಟ್ಟಿಗೂ ಪ್ರಜಾಪ್ರಯೋಜನಾರ್ಥವಾದ ಕಾರ್ಯಗಳನ್ನು ನೆರವೇರಿಸಿದರು (ಮಹಾವಂ. 
॥, ೪). ಹಾಲಹವಾಲೆ: ೧. ಹೀಗೆ ನನ್ನ ಹಾಲಹವಾಲೆಗಳು ಹಲವು ಸಾವಿರ 
(ರೂಪಸಂ. ೩೪). ಹಾಲಾಲೆ: ೧. ಏಳುಸಾಗರಕಧಿಕ ಭವಸಾಗರೆಂಬೋದು . . . 
ಹಾಲಾಲೆಯಿಂದ ಪೋಗುವುದಲ್ಲ ಇದು ಹರಿಗೋಲು ಹಾಕಿದರಿಂದ ದಾಟುವುದೆ (ಎದಾಕ್ಯ. 
೪೦ - ೩). ಹಾಲಾವಲೆ: ೧. ಇವರು ಭಕ್ತರಿಂದ ಹಣ್ಣು ಕಾಯಿ ತೆಗೆದುಕೊಂಡು, ಅವರ 
ಹಾಲಾವಲೆಯನ್ನು ಮುಖ್ಯ ಜೈನ ಹೆಗ್ಗಡೆಯವರಿಗೆ ಹೇಳಿ. . . ಭಕ್ತರಿಗೆ ಒಳ್ಳೆತನವನ್ನು 


ಬಯಸುವುದು (ತುಳುನಾ. ೧೨೦). ಹಾಲಾಹವಾಲು: ೧. ಸರಕಾರ ಅಂದರೆ ಹಾಗೆ 


ಜನಗಳ ಹಾಲಾಹವಾಲು, ಆದರ ಮುಂದೆ ಎಷ್ಟೋ ಸಮಯ ಕೊಳೆಯುತ್ತಾ 
ಬಿದ್ದಿರಬಹುದು (ಆಳಾ. ೨೪೯). ಹಾಲಾಹವಾಲೆ: ೧. ಒಬ್ಬೊಬ್ಬರನ್ನೇ ಕರೆದು 


ಹಾಲ್ಮ ೮೮೭೬ ಹಾಲುಗಂಬ 


ಸುಮ್ಮನೆ ಓ ಹಾಲಾಹಲವೆ (ಇಂಚಾಪ. ೨೨೧-೯೫). ಹಾಳಾಹಳ: ೧. ಮಸಕದ 
ಹಾಳಾಹಳದೂಡನೆಸೆವಿಂದುವಲೇಖೆ ಪುಟ್ಟುವಂದದಿನಾ ರಾಕ್ಷಸನೊಡನೆ ಪುಟ್ಟಿ, ದೇವಕಿ 


ವಿಚಾರಿಸತೊಡಗಿದರು. ಒಬ್ಬೊಬ್ಬರ ಹಾಲಾಹವಾಲೆಯಾಯಿತು (ಜಾರುವ. ೧೦೭). | 
೨. ವರ್ತಮಾನ; ಸುದ್ದಿ: ಮಗದೊಮ್ಮ ಇನ್ನೇನೋ ಹಾಲಾಹವಾಲೆ ಹೇಳಿದಳು | 


(ಮೂಕಜ್ಜಿ. ೧೧೫). | ವಸುದೇವಂಗರಸಿಯಾಗಿ ಸುಖದಿಂದಿರ್ದಳ್‌ (ಜಗಎ. ೨-೩೯). ೨. ಕಾಳಕೂಟದ 
(4 ಹಿಂ. ಮರಾ. ಹಾಲ್‌ಅಹವಾಲ್‌, ಹಾಲ್‌ಹವಾಲ್‌.! ತುಳು. ಹಾಲ್‌ಹವಾಲ್‌] | ಹಾಳಾಹಳವೆಂಬ ವಿಷಂಗಳು ಕುಡಿದವರನಲ್ಲ ದೆ ಮಿಕ್ಕಿನಂತೆ ಯಾರುವನು ಏನೂ ಮಾಡವು 
ಹಾಲ್ಮ (ನಾ). ೧. ಚ ಹಲ. ೨. ನೇಗಿಲನ್ನು ಜಯುಧವನ್ನಾಗಿ | | ಹಾಲಾಹವಾಲು "ಹಾಲ್‌ಅಹವಾಲ್‌' 
| 
ಉಳ್ಳ ವನು; ಬಲರ ೫0.1 | | ಹಾಲಾಹವಾಲೆ `ಹಾಲ್‌ಅಹವಾಲ್‌' Al 


| 
| 
ಹಾಲ್ಮ “ಪಾಲ್ಕ' ನೋ. sl (ಸರ್ವವ. ೧೭೧-೮೧೧). [೫ಂ.] 
| 
| 
[ಹಾ 
| 


ಹಾಲಂಗರವಳಿಗೆ 4 ಹಾಲನ್ನು ಬೆರಸಿ ಮಾಡುವ ಒಂದು ಬಗೆಯ | 
ರೊಟ್ಟಿ, -- ಭಕ್ಷ್ಯ: ಕುಟ್ಟಿ ಕಣಿಕವನು ಹಪ್ಪಳದಂತೆ ಲತೆಯಿಲ್‌ದು ಬಟ್ಟವಾಲ್‌ ಕಾದ | 


ಹಾಲಿ (ಅ). ಈಗ; ಸದೃದಲ್ಲಿ; ಪ್ರಕೃತ: ಹಾಲಿ ಯಿನಾಮತ್ತಿಯಲ್ಲು ಚಾಲಿ 
ಯಿರುವುದು (ಮೈಆರಿ. ೧೯೩೪, ೫೨-೯, 1812); ಹಾಲಿ ಜಾರಿಯಲ್ಲಿದ್ದ ಆಡಳಿತಪದ್ಧತಿಯಿಂದ 
ಅನಿವಾರ್ಯವಾಗಿ ಉಂಟಾಗುವ ಕೆಡುಕುಗಳನ್ನು ವಿವರಿಸಿದನು (ದಾದಾನ. ೧೭೦). 


ಸಮಯದೊಳದಂ ತಂದಿಳಿಯ ಬಿಟ್ಟು ಬೇಯಿಸಿ ತೆಗೆದು ಮಡಿಸಿ! ದುದು] ಹಾಲಂಗರ |10 


ವಳಿಗೆಯೆನಿಸಿಕೊಂಬುದು (ಸೂಪಶಾ. ೧-೧೯). 14 ಅರ. ಮರಾ. ಹಾಲ್‌. / ತುಳು. ಹಾಲಿ] 
(ಹಾಲ್ಕು (ಆ ಪಾಲ್‌) 4 ಅಂಗರವಳಿಗೆ (ಆ ಅಂಗರವೋಳಿಗೆ)) ಹಾಲಿಕ (ಗು). ೧. ನೇಗಿಲಿಗೆ ಸಂಒಂಧಿಸಿದ. (ನಾ). ೨. ಬೇಸಾಯಗಾರ; 

ಹಾಲಂಗೊಳಲೆ (ನಾ). ಒಂದು ಬಗೆಯ ಸೊಪ್ಪು: ಕಿರಿನೆಲ್ಲಿಯ ಸೊಪ್ಪು, ರೈತ: ಕುಲಾಲತತಿ ಹಾಲಿಕರ ವರ್ಗಂ (ಎವೇಭ. ೪-೬೫); ಹಾಲಿಕರು ಎಂಬ ನೇಗಿಲು 

ಕೊಳಕೊಳಕೆ ಸೊಪ್ಪು, ಹಾಲಂಗೊಳಲೇಸೊಪ್ಪು - ಇಷ್ಟು ಸೊಪ್ಪನ್ನು ಸಮಾನಂಗೊಂಡು ಹಿಡಿದು ಉಳುವವರೂ . . . ಉಪಜಾತಿಗಳಾಗಿ ಹುಟ್ಟಿಕೊಂಡವೆಂದು ತಿಳಿದು ಬಂದಿದ 

ಅಕ್ಕಿಗಚ್ಚಿನಲ್ಲಿ ರಾಯಪುರಿಸಕ್ಕರೆ, ತುಪ್ಪದಲ್ಲಿ ಮೆಲ್ಲಲು ಗರ್ಭಕಟ್ಟುವುದು |15| (ತುಳುನಾ. ೮೬). ಸಂ.) 

(ವಿವೈವಿ ೧೦೪). |?] | | ಹಾಲಿಗೆ (ನಾ). ಕರಡಿಗೆ; ಭರಣಿ: ನಿರನುನಾಸಿಕ ಲಕಾರಕ್ಕೆ - ಹಾಲಿಗೆ, ಹಲಸಿಗಂ, 
ಹಾಲಕ್ಕಿ "ಪಾಲ್ವಕ್ಕಿ' ನೋ. | | ಹಲಗೆ (ಶಮದ. ೧೬ ಪ್ರಯೋ); ವಜ್ರದ ಭಸಿತದ ಹಾಲಿಗೆಯಂತೆಯೊಡರಿಚಿರ್ದಾ 
ಹಾಲಗುಂಬಳ “ಪಾಲ್ಗುಂಬಳ' ನೋ. | ಸೃಟಿಕಪೀಠದಂದದೊಳು ರಾಜಿಪುದು ಚಿನ್ಮೇರು (ವೀಶೈಪು. ೮-೨೦-೨೧). 17] 


ಹಾಲಡಕೆ 'ಪಾಲಡಕೆ' ನೋ. ಹಾಲಿಪ್ಟೆ (ನಾ). ಒಂದು ಬಗೆಯ ಇಪ್ಪೆಮರ: ಇಪ್ಪೆ, ದೊಡ್ಡಿಪ್ಪೆ, ಹಿಪ್ಪೆ, ಹಾಲಿಪ್ಪೆ 
ಹಾಲತ್ತಿ (ನಾ). ಒಂದು ಬಗೆಯ ಅತ್ತಿಮರ: "" ಯಮಳಪಲಂ - ಉಗುನಿ, |20| (ಮೈಔಗಿ ೧೨-೨೦೪). [ಹಾಲ್ಲು (ಆ ಪಾಲ್‌,) * ಇಷ್ಟೆ (ಆ ಇರ್ಪೆ)) 

ಹಾಲತ್ತಿ, ಕಡಸಿಗೆ'' (ಓಷಧಿ. ೧೧). [ಹಾಲು (ಆ ಪಾಲ್‌) + ಅತ್ತಿ) | | ಹಾಲಿವಾಣ "ಪಾರಿವಾಳ್ಯ' ನೋ. 
ಹಾಲಪೆ (ನಾ). ಒಂದು ಬಗೆಯ ಸಸ: ತೊರತ್ತಿ, ಸುರಟೆ, ಕಿಲ್ಲಂಗಿ . . . ಹಾಲಪೆ | ಹಾಲ್ಲು "ಪಾಲ್‌್‌' ನೋ. 

(ಮೈಔಗಿ ೪೫-೮9೨). [| ಹಾಲು (ನಾ). (ಮನೆ, ಬಂಗಲೆ, ಅರಮನೆ ಮುಂತಾದುವುಗಳಲ್ಲಿ) 
ಹಾಲಬಲಗೆ (ನಾ). ಒಂದು ಬಗೆಯ ಸಸ್ಕ: ಗೊದ್ದನ ಮರ, ಹಾಲಬಲಗೆ, | | ಕೊಠಡಿಗಿಂತ ವಿಶಾಲವಾಗಿರುವ ಹಜಾರ; ತೊಟ್ಟಿ: ಮೆಟ್ಟಲು ಹತ್ತಿ ಬಲಗಡೆಯ 
ಬೋಳವಂಟೆ (ಮಡಗಿ. ೬೯-೭೬೫). (7 25] ಹಾಲಿನ ನಡುವೆ . . . ನಿಂತುಬಿಟ್ಟ (ಸಾಹೇಬ್‌. ೧೯೩). [<- ಇಂ. Hl) 
[| 


ಹಾಲಮಡ್ಲಿ "ಹಾಲುಮಡ್ಡಿ' ನೋ. ಹಾಲುಂಡೆ "ಪಾಲುಂಡೆ' ನೋ. 

ಹಾಲರೊಡ್ಡಿ "ಹಾಲುರೊಡ್ಡಿ' ನೋ. ಹಾಲುಕಂಬ "ಹಾಲುಗಂಬ' ನೋ. 

`ಹಾಲವಕ್ಕಿ "ಪಾಲ್ವಕ್ಕಿ' ನೋ. | |ಹಾಲುಕರೆ "ಪಾಲ್ಗಟ' ನೋ. 

ಹಾಲವುಗ "ಪಾಲೌಗು' ನೋ. ಹಾಲುಕೀರು , ಹಾಲುಖೀರು (ನಾ). ಹಾಲಿನಿಂದ ತಯಾರಿಸಿದ ಪಾಯಸ: 

 ಹಾಲಹಕ್ಕಿ "ಪಾಲ್ವಕ್ಕಿ' ನೋ. 30| ಯಾವ ಊಟಕ್ಕೂ ಹಾಲುಕೀರು, ಬೋಂಡ ತಪು ಪತ್ತಿರಲಿಲ್ಲ (ನನ್ನೂರು. ೧೫೮). 

ಹಾಲಹಲ (ನಾ). ತೀಕ್ಷ್ಣವಾದ ವಿಷ; ಹಾಲಾಹಲ: ಕಾಲಕೂಟಂ ವತ್ಸನಾಭಿಯು | | ಹಾಲುಖೀರು: ಅವತ್ತೂ . . . ಹಾಲುಖೀರು, ಬೋಂಡ ಇವುಗಳನ್ನು ಮಾಡಿದ್ದರು 
ಹಾಲಹಲಮುಂ ಸಿಂಗಿ ಮೊದಲಾಭೀಳಗರಳಂಗಳನವೆಲ್ಲಂ ಕಲಸಿ ಅಟ್‌ಯಿಸಲು | (ಶ್ರೀಕಥ. ೩೦). [ಹಾಲು (ಆ ಪಾಲ್‌) 4 ಕೀರ್ಬು। 
(ಬಸಪು. ೫೮-೫೫). [ಸಂ.) | ಹಾಲುಕುಂಬಳ "ಪಾಲ್ಗುಂಬಳ' ನೋ. 

ಹಾಲಹವಾಲೆ `ಹಾಲ್‌ಅಹವಾಲ್‌' ನೋ. | |ಹಾಲುಕುಡಿಸು "ಪಾಲ್ಗುಡಿಸು' ನೋ. 

ಹಾಲಾಮೆ (ನಾ). ಒಂದು ಬಗೆಯ ಆಮೆ: ಆಮೆ, ಹಾಲಾಮೆ, ಮುರಿಕಿಆಮೆ, |5| ಹಾಲುಕೊರಟಗೆ (ನಾ), ಒಂದು ಬಗೆಯ ಸಸ್ಕ್ಮ: ಚಿತ್ರಮೂಲದ ಬೇರಿನ ಪಟ್ಟೆ 
ತಾಬಿಲೆ (ನಮ್ಮನು. ೨೪೦). (7 + ಆಮೆ] . ಹಾಲುಕೊರಟಗೆ ಬೇರಿನ ಪಟ್ಟೆ ಇದರ ಕೊನೆ, ಹ ಬೆಳ್ಳುಳ್ಳಿ ಇವುಗಳನ್ನರೆದು 


ಹಾಲಾವಲೆ "ಹಾಲ್‌ಅಹವಾಲ್‌' ನೋ. | [ಹಾಲು (< ಪಾಲ್‌) 4 ಕೊರಟಗ್ಮೆ (ಆ ಕುರಂಟಿಗೆ)) 
ಹಾಲಾವು (ನಾ). ಒಂದು ಬಗೆಯ ತೆರಿಗೆ (7): ದೇವಿದೆಆೆ ಅಡಿಗರ್ಚ್ಚುಕಾಣಿಕೆ |! | ಹಾಲುಖೀರು "ಹಾಲುಕೀರು' ನೋ. 
ಕಯ್ದಾಣಿಕೆ ಹಾಲಾವು (ಎಕ. ೪॥, ತೀರ್ಥಹ. ೧೯೨-೪೬; 1103). [1] ಹಾಲುಖೋವಾ (ನಾ). ಕಾಯಿಸಿ ಗಟ್ಟಿಗೊಳಿಸಿದ ಹಾಲಿನಿಂದ ತಯಾರಿಸುವ 


ಹಾಲಾಲೆ "ಹಾಲ್‌ಅಹವಾಲ್‌' ನೋ. ಪೊಟ್ಟಣ ಕಟ್ಟಿ ಕಟ್ಟಿಕೊಳ್ಳಲು ಛಳಿಜ್ವರ ನಿಲ್ಲುವುದು (ಸಕವೈ. ೭). 
(| 
| 


40 


ಹಾಲಾಹಲ, ಹಾಳಾಹಳ (ನಾ). ೧. ಸಮುದ್ರಮಥನಕಾಲದಲ್ಲಿ ಉದ್ಭವವಾದ | ಒಂದು ಬಗೆಯ ಸಿಹಿತಿಂಡಿ: ಸಿಹಿತಿಂಡಿ ಅಂಗಡಿಯಲ್ಲಿ ಹಾಲುಖೋವಾ, ಜಿಲೇಬಿ 
ಮಹಾವಿಷ: ಹಾಲಾಹಲವನು ಪಾನವ ಮಾಡಿದ ಫಾಲಲೋಚನನೆ ಬಲ್ಲವನು | | ಗಳನ್ನು ತಟ್ಟೆಯಲ್ಲಿ ಪೇರಿಸಿಟ್ಟಿದ್ದಾರೆ (ರೂಢಿ). | ಹಾಲು, (- ಪಾಲ್‌) * ಖೋವಾ। 
(ವಿದಾಕೃ. ೧೫-೧). ೨. ಘೋರವಾದ ಒಂದು ಬಗೆಯ ವಿಷ: ಭೋಗಿಸುವದೊಳ್ಳಿಹ ಹಾಲುಗಂಬ , ಹಾಲುಕಂಬ (ನಾ). ಮದುವೆಯಲ್ಲಿ, ಧಾರೆಯ ಮಂಟಪಕ್ಕೆ 
ರಸಾಯನದೋಗರಂಗಳು ನಿಮ್ಮ ಭಾಗವಿದಾಗಿ ಹಾಲಾಹಲ ಮಹಾಪ್ರಳಯಗರಳವೆಮ್ಮ ಸಮಾಪವಾಗಿ ನೆಟ್ಟಿರುವ (ಮುರಿದರೆ ಹಾಲು ಸುರಿಸುವ) ಮರದ ಕೊಂಬೆ: 


ಭಾಗವೇ (ಬಸಪು. ೫೮-೪೬); ಕೊಲೆಗೆಯ್ಕದಿರ್‌, ತಾಯೆ, ಹಾಲೂಡಿದೆದೆಯೊಳೆಯೆ |4| ಚಪ್ಪರ ಹಾಕಿದ್ದಾನೆ. ಹಾಲುಗಂಬಗಳನ್ನು ತಂದುಹಾಕಿದ್ದಾನೆ (ಬೆಳುವು. ೬). ಹಾಲುಕಂಬ: 
ಹಾಲಾಹಲವನುಗುಳಿ ! (ಶ್ರೀರಾಮಾ. ೧೦೯-೨೬೨); ನಾನೆ ದಾರುಣನೆಂದಿದೇತಕೆ ಬೀಗುವೆ | | (ಎಸಮ್ಮೆ 1, ೧೦). (ಹಾಲು (« ಪಾಲ್ಮ್‌) * ಕಂಬ, (ಇ ಕಂಭ)) 


ಹಾಲುಗಡಲು 


ಹಾಲುಗಡಲು "ಪಾಲ್ಗಡಲ್‌' ನೋ. 

ಹಾಲುಗಬ್ಬು (ನಾ). ಒಂದು ಬಗೆಯ ಕಬ್ಬು: ಬಿಳೆಕಬ್ಬು, ಕರೆಕಬ್ಬು, ಹಾಲುಗಬ್ಬು 
ಅಥವಾ ಹುಲ್ಲುಕಬ್ಬು - ಈ ಮೂರು ಜಾತಿಗಳ ಕಬ್ಬು ಈ ಜಿಲ್ಲೆಯಲ್ಲಿ ಬೆಳೆಯುತ್ತದೆ 
[ಹಾಲ್ಕು (ಆ ಪಾಲ್‌) 3 ಕಬ್ಬು (ಆ ಕರ್ವ) 


(ಕಭಾಗೆ. ೨೩೨). 


೮೮೭೭ 


ಹಾಲುರೊಡಿ 


ಹಾಲುತುಂಬು "ಪಾಲ್ದುಂಬು' ನೋ. 
ಹಾಲುದುಂಬುದೆನೆ (ನಾ). ಹಾಲು ತುಂಬಿದ ಧಾನ್ಯದ ಹೊಡೆ, -ತೆನೆ: 
ಹಾಲುದುಂಬುದೆನೆಯ ಶಾಲಿ ಸೊಗಸನಿತ್ತುವು ನೋಳ್ಪರಿಗೆ (ಕಂನಎ. ೫-೬೨). 
(ಹಾಲು, (ಆ ಪಾಲ್‌) 3 ತುಂಬು, + ತೆನೆ) 


ಹಾಲುಗಲ್ಲ, ಹಾಲ್ಲಲ್ಲ (ನಾ). ಮೃದುವಾದ ಕೆನ್ನೆ; ಕೋಮಲವಾದ ಕಪೋಲ: | 5 | ಹಾಲುಪರೆ "ಹಾಲ್ಪರೆ' ನೋ. ' 


ಎಸುಗೆ ಚೆಲುವನು ಹಾಲುಗಲ್ಲದ ಹಸುಳೆಯುಗವಿದಲ್ಲ (ಕುವ್ಮಾಕ. ೨೦-೨೬); ಬಿಸಿ | 
ಕಂಬನಿಗಳು ಜಾರಿ ಅವಳ ಹಾಲುಗಲ್ಲಗಳ ಮೇಲೆ ಮುತ್ತುಗಳನಿಟ್ಟಂತೆ ಸ್ಥಿರವಾಗಿ ನಿಂತು 


ಹಾಲುಪಾಯಸ (ನಾ). ಅಕ್ಕಿ ಮತ್ತು ಹಾಲು ಸೇರಿಸಿ ಮಾಡುವ ಪಾಯಸ: 
ಪರರ ಮನೆಯ ಬತ್ತವನ್ನು ತಂದು, ಸುಲಿದು, ಹಾಲುಪಾಯಸ ಮಾಡುವ ಗತಿ ಬರಲಿಲ್ಲ 


ಕೊಂಡಿದ್ದವು (ಹಾಡುಹು. ೧). ಹಾಲ್ಲಲ್ಲ : ಅವಳ ಮುಖದಲ್ಲಿ ನಗೆ ತುಂಬಿತ್ತು !ಹಾಲ್ಲಲ್ಲದಲ್ಲಿ (ಮರಮ. ೩೦೫). [ಹಾಲು (ಆ ಪಾಲ್ಕ್‌) 1 ಪಾಯಸ 
ಚೆಲುವು ಚೆಲ್ಲುತ್ತಿತ್ತು! (ಹೇಮಕೂ. ೫೪). [ಹಾಲು (ಆ ಪಾಲ್‌): * ಗಲ್ಲ] -| | ಹಾಲುಪೊಂಗಲು 'ಪಾಲುಪೊಂಗಲು' ನೋ. 
ಹಾಲುಗಲ್ಲು (ನಾ). ಬಿಳುಪಾದ ನುಣ್ಣಗಿರುವ ಕಲ್ಲು; ಅಮೃತಶಿಲೆ: |10| ಹಾಲುಬತ್ತ (ನಾ). ಹಾಲು ತುಂಬಿದ ಬತ್ತದ ತೆನೆ: ಹಾಲುಬತ್ತಕ್ಕೆ 
ಹಗಲಿರುಳು ಏಳುದಿನಮಲ್ಲಿ ಚೈತ್ಕಾಲಯಂ ಚಿತ್ರಾಂಗದೆಯ. ಯಶಶ್ಚೆ |ತ್ರಸುರತರುವಂತೆ ಕವಿವರಗಿಳಿಗಳ ಹಿಂಡ ಮೇಲಕ್ಕೆಬ್ಬಿಸುವ ನಾರಿಯರ ಪೇಳಲಳವೆ (ಕಂನವಿ. ೫-೬೪). 
ಬೆಳೆದುದೊಯ್ಯನೆ ಹಾಲುಗಲ್ಲಿನಲಿ (ಚತ್ರಾಂಗ. ೯೦-೨೪೮೮); ಹಾಲುಗಲ್ಲಿನ ಪೀಠದ ಮೇಲೆ [ಹಾಲು (ಆ ಪಾಲ್‌) * ಬತ್ತ) 
ಪ್ರತಿಮಯನ್ನು ಅಳವಡಿಸಲಾಗಿತ್ತು (ಹಾಹುತ್ತ. ೧೦೮). ಹಾಲುಬಳಪ (ನಾ). (ಬಹಳ ಮೃದುವಾಗಿ ಮತ್ತು) ಬಿಳುಪಾಗಿ ಬರೆಯುವ 
[ಹಾಲ್ಕು (ಇ ಪಾಲ್‌,) * ಕಲ್ಲು (ಆ ಕಲ್ಕ್‌)) ಬಳಪ; ಬೆಣ್ಣೆಬಳಪ: (6). (ಹಾಲು (ಆ ಪಾಲ್‌) 4 ಬಳಪ 
ಹಾಲುಗಾರೆ (ನಾ). ಬಿಳಿಯ ಗಾರೆ; ಬಿಳಿಯ ಬಣ್ಣದ ಗಚ್ಚು: ಕ್ಹೀರಸುಧಾ |16| ಹಾಲುಬಳ್ಳಿ (ನಾ). ೧. ಒಂದು ಬಗೆಯ ಬಳ್ಳಿ: (». ೨. ಒಂದು ಬಗೆಯ 
ಮಂದಿರದಲ್ಲಿ ವಾಸಮಾಡಿದಲ್ಲಿ . . . ಚಿತ್ರಗಳಿಂದ ಕೂಡಿಕೊಂಡು ಹಾಲುಗಾರೆ ; ಮರ: (1. [ಹಾಲು (ಆ ಪಾಲ್ಮ್‌) * ಬಳ್ಳಿ! 
ಯಿಂದಲೂ, ಬಿಳುಪಾದ ಸುಣ್ಣದಿಂದಲೂ, ಮಹತ್ತಾದ ಕಾಂತಿಯುಂಟಾಗಿ ಶ್ಲೇಷ್ಮದೋಷ | | ಹಾಲುಬಾಯಿ (ನಾ). ಅಕ್ಕಿ,ರಾಗಿ, ಗೋದಿ ಮುಂತಾದುವುಗಳನ್ನು ರುಬ್ಬಿ 
ಗಳನ್ನುಂಟುಮಾಡುವುದು (ಸಕವೈ. ೫೭); ಹಾಲುಗಾರೇ ಹಾಕಿರುವ ಸ್ಥಳಗಳು ಸುವರ್ಣ ತೆಗೆದ ಹಾಲಿನಿಂದ ತಯಾರಿಸುವ ಒಂದು ಬಗೆಯ ಸಿಹಿತಿಂಡಿ; ಕ್ಷೀರಿಣಿ: 
ಮಯವಾದ ಬಾಗಲುಗಳು (ಕೃವಾಸ. ೪೭). ಹಾಲ್ಕು (£ ಪಾಲ್‌) * ಗಾರೆ) ಸೀತೆಯ ಬಾಯಿ ಹರಕಾದರೂ ಅವಳು ಮಾಚುವ ಹಾಲುಬಾಯಿಯ ರುಚಿ ಅಷ್ಟೇನೂ 
ಹಾಲುಗಾಳು (ನಾ). ಹಾಲು ತುಂಬಿರುವ ಕಾಳು; ಇನ್ನೂ ಬಲಿಯದೆ ಇರುವ |0| ಕಡಿಮೆಯಿಲ್ಲ (ಮೂಕಜ್ಜಿ. ೨೦೪); ಹಾಲುಬಾಯಿ ಮಾಡಿದ್ದಾರೆ ಅಮ್ಮ (ಪದ್ಮಸ. ೨೫೩). | 
ಕಾಳು: ಹಣ್ಣುಹಂಪಲುಗಳನ್ನೂ, ಹಾಲುಗಾಳುಗಳನ್ನೂ ತಂದು ನನಗೆ ಗುಟುಕು | | ಹಾಲುಬುಡ್ಡಿ (ನಾ). ಎಳೆಯಮಕ್ಕಳಿಗೆ ಹಾಲನ್ನು ಕುಡಿಸಲು ಉಪಯೋಗಿಸುವ 
ಕೊಟ್ಟು, ಉಳಿದರೆ ತಾನು ತಿನ್ನುತ್ತಿದ್ದನು (ಕಪು. ೭-೧೧೧). ಸೀಸೆ: ಹಾಲುಬುಡ್ಡಿಯನ್ನು ಶುಚಿಯಾಗಿ ತೊಳೆದಿಡು (ರೂಢಿ). 
(ಹಾಲು, (ಆ ಪಾಲ್‌) *- ಕಾಳ್ಕು (ಆ ಕಾಳ್ಕ್‌)] (ಹಾಲು (< ಪಾಲ್‌) ೬ ಬುಡ್ಡಿ (« ಬುರುಡೆ)] 
ಹಾಲುಗಿಡ (ನಾ). ಒಂದು ಬಗೆಯ ಸಸ್ಮ: ಹಾಲುಗಿಡದ ತಿಗಣೆಯ . . . | | ಹಾಲುಬೆತ್ತ (ನಾ). ಒಂದು ಬಗೆಯ ಬೆತ್ತ: ಬೆತ್ತದ ಬಳ್ಳಿ, ಹಾಲುಬೆತ್ತ, ನಾಗಬೆತ್ತ 
ಭ್ರೂಣೋತ್ಪತ್ತಿ . . . ಆಗುವಂತೆ ತಿಳಿಸಬಹುದು (ಕೀಟಬೆ. ೧೦೪). 25| (ಮೈಔಿಗಿ ೧೫-೨೭೯). [ಹಾಲು (ಆ ಪಾಲ್‌,) ೬ ಬೆತ್ತ) 
(ಹಾಲು (ಆ ಪಾಲ್‌,) *- ಗಿಡ (<ಗಿಡು)] ಹಾಲುಬೆಳ್ಳಿ (ನಾ). ಚೊಕ್ಕ ಬೆಳ್ಳಿ; ಉತ್ತಮ ವರ್ಗದ ಬೆಳ್ಳಿ: (8. "ಕಂದುಬೆಳ್ಳಿ' 
ಹಾಲುಗಿಣ್ಣು (ನಾ). ಕಾಯಿಸಿ ಗಟ್ಟಿಗೊಳಿಸಿದ ಎಳಗಂದಿ ಹಾಲು; ಗಿಣ್ಣು ಪರಾ. (ಹಾಲು (ಆ ಪಾಲ್‌) * ಬೆಳ್ಳಿ) 
ಹಾಲು: "`ಕೂರ್ಚಿಕಾ-ಹಾಲುಗಿಣ್ಣಿಗೆ ಹೆಸರು'' (ಸಿದ್ಧಾಂತಿ. ೨೮೬). ಹಾಲುಮಂಡಗೆ (ನಾ). ಹಾಲಿನಿಂದ ತಯಾರಿಸುವ ಒಂದು ಬಗೆಯ ಮಂಡಗೆ: 
(ಹಾಲು, (ಆ ಪಾಲ್ಕ್‌) * ಗಿಣ್ಣು; | ರಾಮೇಶ್ವರದೇವರ ಹಾಲುಮಂಡಗೆಗೆ ಹಿರಿಯ ಕೋಲ ಎಂಟುಮತ್ತರ್ಕೈೆಯ್‌ 
ಹಾಲುಗುಂಬಳ 'ಪಾಲ್ಗುಂಬಳ' ನೋ. 30|| (6% 1. ೨೪-೩೬; 1166); ಪ್ರಥಮಸ್ಥಳ ಮ ೧೨ ಹಾಲುಮಂಡಗೆ - ಮ ೧೮ 
ಹಾಲುಗುನ್ನಿ (ನಾ). ಒಂದು ಬಗೆಯ ಸಸ್ಯ: ಹುಣ್ಣು ವೆಗ್ಗಳವಾದರೆ ಗೇರ ತೈಲ, | | (ಬೊಂಕಶಾ. ೧೯೩೯ ಜಮಖಂಡಿ. ೫೦-೧೬; 1306). [ಹಾಲು (ಆ ಪಾಲ್‌) 4 ಮಂಡಗೆ] 
ಹಾಲುಗುನ್ನಿಯ ಹಾಲು, ಎಕ್ಕೆಯ ಹಾಲು ಇವಂ ಪೂಸುವುದು (ಎವೈವಿ. ೧೪೬). ಹಾಲುಮಡ್ಡಿ, ಹಾಲಮಡ್ಡಿ, ಹಾಲ್ಮಡ್ಡಿ (ನಾ). ಒಂದು ಬಗೆಯ ಸುಗಂಧ 
(ಹಾಲು (ಆ ಪಾಲ್‌) * ಕುನ್ನಿ] ದ್ರವ್ಮ: ಹಾಲುಮಡ್ಡಿ ಸಾಂಬ್ರಾಣಿ ಮೊದಲಾದ ಪರಿಮಳದ್ರವ್ಯಗಳಿಂದಾ ವಾಸನೆಯಂ 
ಹಾಲುಗೆಚ್ಚಲು (ನಾ). ಹಾಲು ತುಂಬಿದ ಕೆಚ್ಚಲು: ಹಾಲುಗೆಚ್ಚಲು ಬಳಿಯ | |" ಗೊಳಿಸಿ ಮುತ್ತಿನಾರತಿಯನ್ನೆತ್ತಿ (ಸಾಗಂಧಿ. ೩೦-೧೬); ಇಲ್ಲಿಗೆ ನಾನಾ ತರಹೆ ಅಗರು, ಮರ, 
ತೊಣಸಿ ಹತ್ತಿಕೊಂಡು ಕಾಲವನು ಕಳೆದ ಬಗೆ ಬಲ್ಲಿರೆಲ್ಲ (ವಿದಾಕೃ. ೧೮-೨). 35| ಕರ್ಪೂರ ಹಾಲುಮಡ್ಡಿ ಬರುತ್ತವೆ (ಪ್ರವಾಇ. ॥ ೩೨೬). ಹಾಲಮಡ್ಡಿ: ಗುಗ್ಗುಳ 
[ಹಾಲು (« ಪಾಲ್‌,) * ಕೆಚ್ಚಲು (< ಕೆಚ್ಚಲ್‌)| ಹಾಲಮಡ್ಡಿಯ ಮಹಿಷಾಕ್ಷಿಯ ವೆಗ್ಗಳ ಲೋಭಾನ ಕಪ್ರರಾಳ (ದೇವಾಂಪು. ೬-೬೦); 
ಹಾಲುಗೆಣಸು (ನಾ). ಒಂದು ಬಗೆಯ ಗೆಣಸು: ಕರೇಹಂಬು, ಗೌರಿಬಳ್ಳಿ, ಹಾಲಮಡ್ಡಿ ಕರ್ಪುರ ಶಿಲಾರಸ ದೇವದಾರ (ಸಿದ್ದವು. ೧೯-೩). ಹಾಲ್ಮಡ್ಡಿ : ಕೆಂಪುಸೊನೆ 
ಹಾಲುಗೆಣಸು (ಮೈಔಗಿ. ೪೫-೮೮೯). ಸೋರುತ್ತಿರೆ, ಹಸಿಗಂಪು ಹಸರುವುದು ಕಡಿವಾ ಬಡಗಿಗಳ್ಲೆ ಹಾಲ್ಮಡ್ಡಿ ಹೊಗೆ 
ಹಾಲುಗೆನ್ನೆ, ಹಾಲ್ಗೆನ್ನೆ (ನಾ). ಎ ಹಾಲುಗಲ್ಲ: ಹೆತ್ತ ತಾಯಿಯು ಹಾಲುಗೆನ್ನೆಗೆ ಧೂಪವಾಗಿ (ಶ್ರೀರಾಮಾ. ೨೫೮-೮೧೬). [ಹಾಲು ( ಪಾಲ್‌,) 4 ಮಡ್ಡಿ] 
ಮುತ್ತನೀಯದೆ ಮಾಣಳು (ಅಗ್ನಿಹಂ. ೧೮); ಎಂಟುದಿನಗಳ ಹಿಂದೆ ನಕ್ಕಾಗ ಗುಳಿ [ಂ| ಹಾಲುಮುಲ್ಲಂಗಿ (ನಾ). ಒಂದು ಬಗೆಯ ಮೂಲಂಗಿ ಗಿಡ: ಹಾಲಹಕ್ಕರಿಕೆ, 
ಬೀಳುತ್ತಿದ್ದ ಹಾಲುಗೆನ್ನೆ ಬತ್ತಿಕೊಂಡ ರೀತಿಯೋ ? (ವಾತ್ಸಲ್ಮ. ೨೧೨). ಹಾಲ್ದೆನ್ನೆ : ಹಾಲ್ಡೆನ್ನೆ 
ಹೊಸ ಹುಡುಗನವನಿನ್ನು (ನಡದಾ. 1 ೪೫೨). [ಹಾಲು (< ಪಾಲ್‌) 1 ಕೆನ್ನೆ] 
ಹಾಲುಣಿಸು (ಕ್ರಿ). ಹಾಲನ್ನು ಕುಡಿಸು: ನಿನ್ನ ಕರುವಂ ದಣಿಸಿ ನಮಗೆಲ್ಲ 
ಹಾಲುಣಿಸಿ ಚೆನ್ನ ನೀಂ ಪೋದೆಯೇಂ (ಕಾಲರ. ೮೩೬-೧೫೮). 
[ಹಾಲು (« ಪಾಲ್‌) *- ಉಣಿಸು] 
ಹಾಲುಣ್ಣಿ (ನಾ). ಚರ್ಮದ ಮೇಲೆ ಏಳುವ ಸಣ್ಣ ಗಂತಿ; ನರವುಲಿ: (8. [?] 


ಹಾಲುಮುಲ್ಲಂಗಿ (ಮೈಔಗಿ. ೧೯-೯೭೦). 
[ಹಾಲು (ಇ ಪಾಲ್ಕ್‌) # ಮುಲ್ಲಂಗಿ (ಆ ಮೂಲಂಗಿ, )) 
ಹಾಲುರೊಡ್ಡಿ, ಹಾಲರೊಡ್ಡಿ (ನಾ). ಒಂದು ಬಗೆಯ ಔಷಧದ್ರವ್ಮ: ಕಷಾಯ 
ದಲ್ಲಿ ಹನಿಸಿ ಕಾಸುವಾಗ ಹಾಕುವ ಕಲ್ಕದ್ರವ್ಮಗಳು -- ರೊಡ್ಡಿ, ಹಾಲುರೊಡ್ಡಿ, ಮಂಜಿಷ್ಠೆ 
45|  (ವೈದ್ಯಸಾ. 1 ೪೧೫. ಹಾಲರೊಡ್ಡಿ : ಸಿಹಿಹಾಲೆ, ರೊಡ್ಡಿ, ಹಾಲರೊಡ್ಡಿ . . . ಕಾಯಿಸಿ 
ಪಾಕದಲ್ಲಿಳಿಹಿ (ಸಕವೈ. ೮೫). (ಹಾಲು (< ಪಾಲ್‌) 4 ರೊಡ್ಡಿ! 


ಹಾಲುವಕ್ಕಿ ಹಾವ 


ಹಾಲುವಕ್ಕಿ `ಪಾಲ್ವಕ್ಕಿ' ನೋ. 

ಹಾಲುವಾಣ್ಮ "ಪಾರಿವಾಳ್ಕ' ನೋ. 

ಹಾಲುವಾಣ್ಮ 'ಪಾರಿವಾಳ್ಕ” ನೋ. 

ಹಾಲುಸಂಪಿಗೆ (ನಾ) ಒ೦ದು ಬಗೆಯ ಸಸ್ಯ. (ಮೈಔಗಿ ೬೩-೧೨೭೬) 

(ಹಾಲು (ಆ ಪಾಲ್‌) # ಸಂಪಿಗೆ (ಆ ಸಂಪಗೆ)] 
ಹಾಲುಸೋರೆ (ನಾ). ಒಂದು ಬಗೆಯ ಸಿಹಿಸೋರೆಯ ಕಾಯಿ: ಹುರಳಿಕಟ್ಟು 
* ಹಾಲುಸೋರೆ, ಕುಸಿಹಾಲೆಸೊಪು ಮ ಎರೆಡೆಲೆ ಹೊನ್ನೆ, ಚಕ್ರವರ್ತದ ಸೊಪ್ಪು, 
ಚಿಲಿಕೀರೆಸೊಪ್ಪು ಇವುಗಳೆಲ್ಲವೂ ಜ್ವರದವರಿಗೆ ಪಥ್ಮದ್ರವೃಗಳು (ಸಠಕವೈೆ. ೧೦೨). ಹಾಲ್ಲಡಗ "ಪಾಲ್ಲಡಗ' ನೋ. 
[ಹಾಲು (ಆ ಪಾಲ್‌) *- ಸೋರೆ) | ಹಾಲ್ಲಡಲು "ಪಾಲ್ಲಡಲ್‌' ' ನೋ. 

ಹಾಲುಹಕೀಕತ್ತು (ನಾ). ಸ್ಥಿತಿಗತಿ; ವಸ್ತುಸ್ಥಿತಿ: ಮೂರು ತಿಂಗಳು ಇಲ್ಲಿ | 10] ಹಾಲ್ಲಲ್ಲ "ಹಾಲುಗಲ್ಲ' ನೋ. 

ಇದ್ದು ಇಲ್ಲಿ ಹಾಲುಹಕೀಕತ್ತು ನೋಡಿಯೂ ಕೇಳಿಯೂ ಇದ್ದಾರೆ (ರಾಜೇಂದ್ರ. ೧೦೭). | | ಹಾಲ್ಲುಂಬಳ "ಪಾಲ್ಗುಂಬಳ' ನೋ. 
(4 ಮರಾ. ಹಾಲ್‌ಹಕೀಕತ್‌) | 


| ಹಾಲ್ಗುಡಿ "ಪಾಲ್ಗುಡಿ' ನೋ. 
ಹಾಲುಹಕ್ಕಿ "ಪಾಲ್ವಕ್ಕಿ' ನೋ. . | 
| 
| 


| ಹಾಲೊಚತೆ ಸುರಿತಪ್ಪಂತೆ ಹಾಲ ಹಳ್ಳವೋಲಗದ ನಡುವೆ ಮಾಡುಗಟ್ಟಿ ಪರಿದು 
ಪೊಅಸೂಸೆ (ಬಸರ. ೧೦-೭೨). [ಹಾಲು (< ಪಾಲ್‌) + ಒಆತೆ (ಆ ಒಜಂತೆ)) 
ಹಾಲೋಗರ "ಪಾಲೋಗರ' ನೋ. 
| ಹಾಳ್ಕಾಗನ್‌ (ವಾಸಿ. (ಹಾಲಿನಂತೆ) ಹಳ ಬಿಳುನಾಗಿರುವ ಕಾಗದ: 
5 | ಹಾಲ್ಕಾಗದದಲ್ಲಿ ಬರೆದ ಬರೆಹ ಬಹಳ ಚನ್ನಾಗಿದೆ (ರೂಢಿ). 
| | [ಹಾಲ್‌ (ಆ ಪಾಲ್‌) 4 ಕಾಗದ] 
ಹಾಲ್ಕುಡಿ "ಪಾಲ್ಗುಡಿ' ನೋ. 


| 
| 
| 
| 


| ಹಾಲ್ಗೆನ್ನೆ "ಹಾಲುಗೆನ್ನೆ' ನೋ. 
ಹಾಲುಹಸುಳೆ "ಪಾಲ್ವಸುಳೆ' ನೋ. ಹಾಲ್ತುತ್ತ "ಪಾಲ್ತುತ್ತ' ನೋ. 
ಹಾಲುಹಳ್ಳ "ಪಾಲ್ವಳ್ಳ' ನೋ. 15| ಹಾಲ್ತೊರೆ "ಪಾಲ್ಡೊಟ್‌' ನೋ. 
ಹಾಲೂಡಿಸು (ಕ್ರಿ). ಎದೆಹಾಲನ್ನು ಕೊಡು, --ಉಣ್ಣಿಸು: ಸುಮಾರುಜನ | | ಹಾಲ್ದುಂಬು "ಪಾಲ್ದುಂಬು' ನೋ. 
ತಾಯಂದಿರು ಮಕ್ಕಳಿಗೆ ಹಾಲೂಡಿಸುವ ಅಬಣ್ಕಸವನ್ನು ಬಿಟ್ಟುಬಿಟ್ಟರು | , ಹಾಲ್ಹೆನೆ "ಪಾಲ್ಹೆನೆ' ನೋ. 
[ಹಾಲ್ಕು (ಆ ಪಾಲ್‌) * ಊಡಿಸು] ಹಾಲ್ಪರೆ, ಹಾಲುಪರೆ (ನಾ). ಗಜ್ಜುಗದಾಟದಲ್ಲಿ ಬಳಸುವ ಒಂದು 
ಹಾಲೂಡು (ಕ್ರಿ). ಎ ಹಾಲೂಡಿಸು: ಮಗುವಿನ ಹೊಟ್ಟೆಗೆ ಹಾಲೂಡುವವರು ಉದ್ದಾರಶಬ್ದ: ಒಂದೆಡೆಯೊಳು ಗರ್ದುಗವನಾಡುತಿರಲಾಗ ಬಂದೋರ್ವ 
(ಹಾಲು (« ಪಾಲ್‌,) 4 ಊಡು] 20| ಹಾಲ್ಪರೆಯೆಂದು ಅಂದೆತ್ತಿಕೊಂಡೋಡಿ ಹಿಡಿವ ಕುಮಾರರ ವೃಂದವ ಕಂಡಳಾ ಚದುರೆ 
(ಚ್ಞಾನಚ. ೨-೫೦). ಹಾಲುಪರೆ: ಮಚೆಯೊಳು ಬಂದು ಮಕ್ಕಳ ಗರ್ದುಗವ ಹಾಲುಪರೆ 
ಯೆಂದು ಬಾಚಿ ಹಿಡಿಯಲು ಹೆಅನೂಂಕಿ ಬಳಿಕ ಕೈಯಿಂದ ಸುಲಿವನಾವ 
ದುಜುದುಂಬಿಯಾ ಬಾಲವಿಷ್ಣು (ನೇಮಿಸಂ. ೧೫-೧೦೮). (7) 
ಹಾಲ್ಮಡಿ (ನಾ). (ಹಾಲಿನಂತೆ) ಪರಿಶುಭ್ರವಾದ ಮಡಿಬಟ್ಟೆ: ಶ್ರೀನದಿಯ 
25| ಸಲಿಲದಲಿ ಮಿಂದು ಹೊಸ ಹಾಲ್ಮಡಿಯ' ನಾರುಡೆಯನುಟ್ಟು (ಶ್ರೀರಾಮಾ. ೧೧೨-೧). 
(ಹಾಲ್ಕ್‌ (< ಪಾಲ್‌) ೬ ಮಡಿ] 
ಹಾಲ್ಮಡ್ಡಿ "ಹಾಲುಮಡ್ಡಿ' ನೋ. 
ಹಾಲ್ಮರ "ಪಾಲ್ಮರ' ನೋ. 
ಹಾಲ್ಮೆಕ್ಕೆಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ: "“ಅಡಿಕೆಬಾಳಿ . . . ದೊಡ್ಡಮೆಕ್ಕೆ, 
(ಹಾಲ್ಕ್‌ (ಆ ಪಾಲ್‌) ೬ ಮೆಕ್ಕೆ 4 ಬಳ್ಳಿ) 


(ಮನೋನಂ. ೨೧೯). 


ಯಾರು ? (ಪುನರು. ೨೮೭). 
ಹಾಲೆ, "ಪಾಲೈ' ನೋ. 
ಹಾಲ್ಕೆ "ಪಾಲ್ಕೆ' ನೋ. 
ಹಾಲ್ಮೆ 'ಪಾಲ್ಕೆ' ನೋ. 
ಹಾಲೈ, ಹಾಳೆ (ನಾ). (ತಾಳೆ ಮುಂತಾದ ಮರದಿಂದ ಇಳಿಸಿದ) ಮದ್ಯ; 

ಹೆಂಡ: 8. ಹಾಳ್ಕೆ: '`ಮಧು, ಆಸವಃ . . . ಹಾಳಾ,ಕಲ್ಕಂ... ಮಧು - ಈ 

೨೪ ಕಳ್ಳು'' (ಹಲಾಯು. ೫೫-೧೭೪). (ಸಂ. ಹಾಲಾ] 
ಹಾಲ್ಕೆ (ನಾ). ಕಣ್ಣಿನ ಪಾಪೆ; ಕಣ್ಣುಗುಡ್ಡೆ: ಆಲಿಯ ಕೊನೆಯಲ್ಲಿ ಬೆಳೆದ ಹಾಲೆ 

ಬಾಲೆಯರನೇ ಬಯಸುತಿಪು ದು ನೋಡಾ (ಸಿದ್ದೇವ. ೧೩೦-೩೮೭); ಕರಿಹಾಲೆಗಳಿಂದ | 

ಕೂಡಿರುವ ಕಣ್ಣುಗಳಿಂದ ಹೊರಟು ಬರುವ ಕಂಬನಿಗಳಂ ಕೂಡಿರುವುದಕ್ಕೆ ಕಾರಣವೇನು? | 

(ಕೃಪ, ೩೬). | ಆ ಆಲ್ಮಿ] 30| ಹಾಲ್ಮೆಕ್ಕೆಬಳ್ಳಿ'' (ಸಸ್ಮನಿ. ೪೨). 
ಹಾಲೆಮರ (ನಾ). ಒಂದು ಬಗೆಯ ಮರ: ಹಾಲೆಮರದ ಸೊಸಿಯಂ ಹಸುವಿನ | | ಹಾಲ್ವಕ್ಕಿ "ಪಾಲ್ವಕ್ಕಿ' ನೋ. 

ಸಗಣಿಯಿಂದಲೆ ತುಂಬಿದ ಹಳ್ಳದಲ್ಲಿ ನೆಡಬೇಕು (ಸೌಗಂಭಿ. ೪೨೬-೯). | ಹಾಲ್ಹಕ್ಕರಿಕೆ (ನಾ). ಒಂದು ಬಗೆಯ ಹಕ್ಕರಿಕೆಸೊಪ್ಪಿನ ಗಿಡ: ಹಾಲ್ಲಕ್ಕರಿಕೆ, 

| ಹಾಲ್ಮೆ (< ಪಾಲ್ಕೆ) + ಮರ) | ಹಾಲುಮುಲ್ಲಂಗಿ (ಮೈಣಗಿ. ೪೯-೯೭೦). ೬ 

ಹಾಲೆರೆ "ಪಾಲೆಟೆ' ನೋ. | [ಹಾಲ್‌ (ಆ ಪಾಲ್‌) * ಹಕ್ಕರಿಕ್ಕೆ (ಆ ಹಕ್ಕಆ್‌ಕೆ) 
ಹಾಲೆಹಕ್ಕಿ (ನಾ). ಒಂದು ಬಗೆಯ ಶಕುನದ ಹಕ್ಕಿ; ಹಂಗನ ಹಕ್ಕಿ: (8... |36| ಹಾವ (ನಾ). ೧. ಆಹ್ವಾನ; ಕರೆ. ೨. ಸ್ತ್ರೀಯು (ಆಂಗಿಕಾಭಿನಯದ ಮೂಲಕ) 
[ಹಾಲೆ (< ಪಾಲೆ) 4 ಹಕ್ಕಿ ( ಪಕ್ಕಿ) ಸೂಚಿಸುವ ಶೃಂಗಾರಭಾವನೆ; ಸ್ತ್ರೀಯು (ಅಂಗವಿನ್ಮಾಸದಿಂದ) ಸೂಚಿಸುವ 
ಹಾಲೆಆೆ' 'ಪಾಲೆಜ್‌' ನೋ. ಶೃಂಗಾರಭಾವ: ಅಂತಾಕೆಯ . . . ಗಾಡಿವೆರಸಿದ ಹಾವಕ್ಕಂ ನಾಣ್ವೆರಸಿದ ಭಾವಕ್ಕ 


ತಯಾರಿಸುವ ಒಂದು ಬಗೆಯ ತಿನಿಸು: ಮನೆಯಲ್ಲಿ ಕಡೆದು ತೆಗೆದ ಬೆಣ್ಣೆ, 
ಮೊಸರು, ಹಾಲೊಡಕಲು, ಖೀರು (ನಿಬಂಧ. ॥, ೧೬೫). 
| ಹಾಲು, (ಆ ಪಾಲ್‌) * ಒಡಕಲು] 
ಹಾಲೊಡಪು (ನಾ). ಒಡೆದ ಹಾಲಿನ ಗಟ್ಟಿಭಾಗ: ವಡೆಯಂ ಬೇಯಿಸಿಕೊಂಡು 
ಚೆನ್ನಾಗಿ ನಜುಕಿಸಿದ ಪುಡಿಯುಮಂ ತುಪ್ಪದೊಳು ಹುರಿದ ಹಾಲೊಡಪಿನಿಂದೊಡವೆರಸಿ | 
. ತುಪ್ಪದೊಳು ಪಾಕಂ ಮಾಡಲದು ಮುಸುಕಿನೊಡೆಯಾದುದು (ಸೂವಶಾ. ೧-೬೭). | 
(ಹಾಲು, (ಆ ಪಾಲ್‌,) * ಒಡಪು] 45 
ಹಾಲೊಆತೆ (ನಾ). ಹಾಲಿನ ಬುಗ್ಗೆ,-- ರುರಿ: ಶ್ವೇತಪರ್ವತದ . . . 


40 


| 
| 
| 
ಹಾಲೊಡಕಲು (ನಾ). ಒಡೆದ ಹಾಲಿನ ಗಟ್ಟಿಭಾಗ ಮತ್ತು ಅದರಿಂದ | 
| 
| 
| 
| 
| 


ಮೊಲ್ಲುು (ಪಂಪಭಾ. ೪-೧೭ ವ); ಸ್ತ್ರೀಸದ್ಮದೊಳ್‌ . . . ಈಗಳುಳ್ಳವರೊಳಿಲ್ಲೀ ಹಾವವೀ 
ಭಾವಮಾ ಪರಿಜೀ ವಿಬ್ರಮಮಾ ವಿಶಾಸಂ (ಸುಕುಮು. ೫-೫೮); ಪಾಡೆಂತಂತು ಹಾವಂ, 
ಹಾವಮೆಂತಂತು ಭಾವಂ, ಪುದುಂಗೊಳೆ ನವರಸೋದಯಕೆ ಪಡಿವೆತ್ತಾಡುವ ನಟ್ಟವಿಗರ 
ಕೂಟದಿಂ (ರಾಮಾಶ್ವ. ೨೩-೧೮). ೨. ಹಸ್ತಮುದ್ರೆ; ಹಸ್ತವಿನ್ಮಾಸೆ: ಮುಖಮುದ್ರೆಗಳು 
ಹೇಗೆ ಭಾವವನ್ನು ಪ್ರಕಟಿಸುವುವೋ ಹಾಗೆಯೇ ಹಾವಗಳಿಂದ ಆಂತರ್ಯವನ್ನು 
(ಹಸ್ತಮುದ್ರೆಗಳಿಂದ) ಸೂಚಿಸಲು ಬರುವುದು (ಭಾಚತ್ರ. ೧೩); ಹಸ್ತಗಳು . . . ಹೇಗೆ 
ಇರಬೇಕೆಂದೂ ಸೂಚಿಸಿದರು, ಈ "“ಹಾವ''(ಕೀs!ures)ಗಳಿಗೆ ಮುದ್ರೆಗಳೆಂದು ಹೆಸರು 
(ಬಾಲಪ್ರ ॥॥ ಲಕ). 

ಹಾವಭಾವ = ಶೃಂಗಾರಭಾವನೆ; ವಿಲಾಸ; ಬೆಡಗು: ಹಾವಭಾವ 


ಹಾವಂಚೆ 


ವಿಲಾಸವಿಭ್ರಮಂಗಳನೊಡೆಯೊಳಂ . . . ಪೋಗವೇಲ್ಲ ಧನಧತ್ತ ನೊಳ್ಳಿದನೆಂದಂ | 
(ವಡ್ಡಾರಾ. ೧೭-೧೧); ಹುಬ್ಬುಗಳ ಗೆರೆಯಲ್ಲಿ ಹಾವಭಾವವ ರಸವು (ಕರುಶ್ರಾ ೧೦-೨). 
[ಸಂ.) 
ಹಾವಂಚೆ "ಪಾವಸೆ' ನೋ. 


ಹಾವಚ 'ಪಾವಸೆ' ನೋ. 

ಹಾವಚೆ "ಪಾವಸೆ' ನೋ. 

ಹೂವಡಿಗ "ಪಾವಡಿಗ' ನೋ. 

ಹಾವಡಿಗಎದ್ಕೆ (ನಾ). ಹಾವನ್ನು ಆಡಿಸುವ ವಿದ್ಯೆ; ಗಾರುಡಿಗ ಎದೆ: ಉರಗನ 
ಮೇಲೆ ಕುಣಿದಾಡಿದರು ಗಡ ಹಾವಡಿಗವಿದೈೆಯಲಿ (ಕುವ್ಮಾಸ ೧೦-೧೫). 

(ಹಾವಡಿಗ ( ಪಾವಡಿಗ) 4 ವಿದೈ) 

ಹಾವರ (ನಾ). ಪರಿಸ್ಥಿತಿ (2): ಬಾಳಾಂಬಕಬಲೆಗೆ 
ಒಳಗಾದ. ಪುಷ್ಪೋದ್ಭವ ಹೆಡೆಗಟ್ಟಿಗೀಡಾದ ಇವರು 
ಆರಾಧಿಸಿ ಜೇನ ಮಡಕೆಯಲ್ಲಿ ಸಿಕ್ಕಿದ ನೊಣದಂತಾದಿರಯ್ಮ . 
ಗಂಜಿಕೆಯಾಯಿತ್ತಯ್ಮ (ಮೋಳಿಮು. ೧೯೬-೭೨೯). (| 

ಹಾವರಣ (ನಾ). ಮೇಲುಹೊದಿಕೆ: ನೊಸಲಗನ್ನಡಿ ಢಣರೆಂಬ ಹೊಕ್ಕುಳ ಘಂಟೆ 
ಮಿಸುನಿಬರಹದ ಹಾವರಣ ಬಸಿವ ಗಲ್ಲದ ಮದಧಾರೆಯಿಂದಾನೆಗಳ್‌ ಮಸಗಿ ಒಂದುವು 
ರಾಯನೆಡೆಗೆ (ಭರಚ. ೨೦-೬೬). (ಆ ಸಂ. ಪ್ರಾವರಣ] 

,ಹಾವರಣಿ "ಪಾವರಣೆ' ನೋ. 

ಹಾವರಣೆ 'ಪಾವರಣೆ' ನೋ. 

ಹಾವಸೆ “ಪಾವಸೆ' ನೋ. 

ಹಾವಸೆಗಲ್ಲು "ಪಾವಸೆಗಲ್‌' ನೋ. 

ಹಾವಸೆಮನ (ನಾ). (ಆಲಂ) ಅಶುದ್ಧವಾದ ಮನಸ್ಸು; ಮಲಿನವಾದ ಚಿತ್ತ: 
ಹಳಿವ ಹಾವಸೆಮನದೊಳಿದ್ದರು ಕೆಲರು ಕೆಲರೆಡೆಯಾಡುತಿರ್ದರು (ಕುವ್ಮಾಅ. ೫-೧೪). 

(ಹಾವಸೆ (< ಪಾವಸೆ) 4 ಮನ] 

ಹಾವಸೆಹಲ್ಲು "ಪಾವಸೆವಲ್‌' ನೋ. 

ಹಾವಸೆಹಿಡಿ (ಕ್ರಿ). ಪಾಚಿ ಕಟ್ಟು; ಪಾಚಿ ಬೆಳೆ: ಮಡುಗಳಕ್ಕು ಡಿಸದವು ಹಾವಸೆ 
ಹಿಡಿದ. ಪಥ ಪಾಂಥಕರ ಪದಹತಿಗೊಡಲನಿತ್ತವು ಹೊಂಗಿದವು ಹೊಲದಲಿ 

[ಹಾವಸೆ (< ಪಾವಸೆ) + ಹಿಡಿ, ( ಪಿಡಿ) 


ಮೂವಜು ದೇವರೆಂದು | 
. ಆ ಹಾವರ ಕಂಡೆನ 


ವಿಹಂಗಚಯ (ತೊರರಾ. ೪-೬-೧೧). 


ಹಾವಳಿ (ನಾ). ತೊಂದರೆ; ಕಾಟ; ಉಪದ್ರವ: ಭಾವೆಯರಿಗೆ ತತ್ತುರದೊಳು | 


ಕಾವನ ಹಾವಳಿ ವೆಗ್ಗಳಮಾಯ್ತು (ನೇಮಿಸಂ. ಆ-೨೭); ಎಲ್ಲಿ ಬೆಣ್ಣೆಯ ಬಚ್ಚಿಡಲಿ ನಾ 
ಕಳ್ಳಕೃಷ್ಣನ ಹಾವಳಿ ಘನವಾಯಿತು (ಪುರಂದ. ೩-೭೧ ಪಲ್ಲವಿ); ಜಾನಕಿಯ ಸುತನ ಬಾಣಾ 
ವಳಿಯ ಹಾವಳಿಯನೇನೆಂಬೆನು (ಜೈಮಿಭಾ. ೨೦-೪೭). 
ಹಾವಳಿಮಾಡು ಎ ತೊಂದರೆಮಾಡು; ಉಪದ್ರವ ಕೊಡು: ಹುಲಿ ಚಿರತೆಗಳು 
ಹಗಲೇ ಊರಿಗೆ ಬಂದು ಹಾವಳಿ ಮಾಡುತ್ತವೆ (ಕೊನೆಭೇ. ೨೨). 
(ದೇ. ೫ ತುಳು. ಹಾವಳಿ; ತೆಲು. ಹಾವಳಿ, ಹಾವಡಿ, ಆವತಿ] 
ಹಾವಳಿಸು (ಕ್ರಿ). ತೊಂದರೆ ಕೊಡು; ಹಾವಳಿಮಾಡು: ಹಸಿದೆ ಬಂದಿದೆ ಗೂಗೆ 
ಮುಗಿಲಿಂದಿಳೆಗೆ ಹಾವಳಿಸುತ್ತಲಿವೆ (ಭಾಂಶಾಂ. ೪-೮೧); ಹಾವಳಿಸಿ ಕಾಪಳಿಸಿದಹಿತರೊಳ 
ಗಾವರಿಸಿ (ಜಿನಮು. ೨೦-೩೦). (ಹಾವಳಿ * - ಇಸ್ಕು! 
ಹಾವಾಡಿಗ "ಪಾವಡಿಗ' ನೋ. 
ಹಾವಿಗೆ "ಪಾವುಗೆ' ನೋ. 
ಹಾವು "ಪಾವ್ರು' ನೋ. 
ಹಾವುಕಣ್ಣಿನಗಿಡ (ನಾ). ಒಂದು ಬಗೆಯ ಸಸ್ಕ: '"ನಾಕುಲೀ . . . ಸುವಹಾ - 
೮ ಸರ್ಪಾಕ್ಷಿಗಿಡದ ಹೆಸರುಗಳು . . . ಹಾವುಕಣ್ಣಿನಗಿಡ, ನಂಜಾರೇಗಿಡ, 
ಮುಂಗೀಮೇವುಗಿಡ'' (ಸಿದ್ಧಾಂತಿ. ೧೩೮). 
(ಹಾವು (< ಪಾವ) 1 ಇ ಕಣ್ಣು 3” ಗಿಡ (ಆ ಗಿಡು)] 
ಹಾವುಗಣ್ಣು (ನಾ). ಹಾವಿನ ಕಣ್ಣಿನಂತೆ ಹೊಳೆಯುವ ಕಣ್ಣು: ಚೆಲುವಿನಲಿ 


೮೮೭೯ 


| 
| 
| [ಹಾವು (ಆ ಪಾವು) * - ಗಾರ (ಆ - ಕಾಣ)! 
| 


ಸಿಕ್ಕಿದ ಲೀಲಾಂಗಕಾಲಕ್ಕೆ ; 


ಹಾಸಂಗಿ 
ಬಳುಬಳುಕಿ ಬೆಡಗಿನಲಿ ನಲಿದು ಹಾವುಗಣ್ಣಿನ ಸೆರೆಯನೆಮ್ಮ ಸೆಳೆಯುವಿರಿ 
[ಹಾವು (ಆ ಪಾವು) 3” ಕಣ್ಣು (ಆ ಕಣ್‌)) 
ಹಾವುಗಾರ (ನಾ). ಹಾವನ್ನು ಹಿಡಿದು ಆಡಿಸುವ ವೃತ್ತಿಯವನು; ಹಾವಾಡಿಗ: 
““ಮ್ಮಾಲಗ್ರಾಹಿ -- ಗಾರುಡಿಗ, ಹಾವುಗಾಲ'' 


| oan 
(ಗಂಗಾಮ. ೩೦೦); ಹಾವುಗಾರನು ಕಣ್ಣು 
; 5 |  ಮೋಸಮಾಡಲಿಕ್ಕೆ ಕಲಿಯುತ್ತಾನೆ (ಮುಂಬಯಿ. ೪-೨೫೮). 


| ಹಾವುಸ್ಗೆ 'ವಾವುಗೆ' ಮೋ. 

' ಹಾವುಗ್ಮೆ (ನಾ). ತಪ್ಪು; ಕೆಟ್ಟದು; ಕೆಡುಕು (?): (8 

ಹಾವುಗೆಗಾಜಿ (ನಾ). ೧. ಕೆಟ್ಟದ್ದನ್ನು ಮಾಡುವವನು (7): (ಈ 
೨. ಜೂಜಾಟದ ಮನೆಯನ್ನು ನಡೆಸುವವನು; ಜೂಜನ್ನು ಆಡಿಸುವವನು: 

| ಈ. |ಹಾವುಗ್ಕೆ *- - ಕಾಲ] 

| ಹಾವುದಲೆಗ (ನಾ). (ಹಾವಿನ ಹೆಡೆಯನ್ನು ಹೋಲುವ ತಲೆಯನ್ನುಳ್ಳ) 

| ಒಂದು ಬಗೆಯ ಹಕ್ಕಿ: ಹಂಗ ಹಾವುದಲೆಗ ಹದ್ದು ಮರವಕ್ಕಿ . . . ಸೋಗೆ ಸೊರೆ 

| ಪಿಕಗಳ ಪಿಣದರುವಕ್ಕಿಯಿಂದೊಪ್ಪಿತಡವಿ (ರಾಮವಿ. ೧೫-೬೩); ಹಾವುದಲೆಗ ಹರಡೆ ಹಂಗ 

| ... ಕನ್ನವಿಲ್ಲಳ ಹೊಟ್‌ ಮುಂದೆ ತಳರೆ ತಡೆಯದೆಯ್ದಿದವು (ಕುರಾಸಾಂ. ೩೪-೩).. 

| | ಹಾವು (< ಪಾವ) * ತಲೆ * -ಗೃ] 

| | ಹಾವುನಂಜಿನಗಿಡ (ನಾ). ಒಂದು ಬಗೆಯ ಸಸ: ಕೊಮರಕ, 

| | 


I 
10 


Ay 


| 
ಹಾವು 
ನಂಜಿನಗಿಡ, ಕಾಡುಮೆಣಸು (ನಮ್ಮನು. ೨೩೮). 


(ಹಾವು (ಆ ಪಾವು) 4 ಆ ನಂಜ್ಮು 3% ಗಿಡ (ಆ ಗಿಡು)| 
20| ಹಾವುಮಕ್ಕಿ "ಪಾವುಮೆಕ್ಕೆ' ನೋ. 
ಹಾವುಮಾನು "ಪಾವುಮಾನ್‌' ನೋ. 
ಹಾವುಮೆಕ್ಕೆ "ಪಾವುಮೆಕ್ಕೆ' ನೋ. 
ಹಾವುರಾಣಿ "ಪಾವರಣೆ' ನೋ. 
ಹಾವುಲಿಗೆ (ನಾ). ಒಂದು ಬಗೆಯ ಸಸ: ನಾರುಬೇರು, ಹಾವುಲಿಗೆ, ಹಂಟಗೆ, 
ಹೌಳಿಗೆ, ಬೆಳಂಗಿ (ಮೃಣಗಿ. ೨-೬). (7 
| ಹಾವುಸೆ "ಪಾವಸೆ' ನೋ. 
ಹಾವೇರಿನ್ಯಾಯ (ನಾ). (ಉಕ) ಉಭಯಪಕ್ಷಗಳಿಗೂ ಸಮಾಧಾನ ತರುವ 
ನ್ಮಾಯ; P ಧಾರವಾಡಜಿಲ್ಲೆಯ ಹಾವೇರಿತಾಲ್ಲೂಕಿನಿಂದ ಪ್ರಾರಂಭ 
| ವಾಯಿತೆಂದು ಭಾವಿಸಲಾದ ನ್ಯಾಯ: ಪುರಾಣಗಳಲ್ಲಿ ಹರಿ-ಹರರ 
|30| ಹಾವೇರಿನ್ಮಾಯವಾಗಿ ಹರಿ ಹೆಚ್ಚಲ್ಲ, ಹರ ಕಡಿಮೆಯಲ್ಲ ಇಬ್ಬರೂ ಸಮಾನರು'ಎಂದು 
| | ಗೊತ್ತಾಗಿಲ್ಲವೆ (ನಿರಾಭ.೧ಟು);ಶಂಕರಾಚಾರ್ಯರೂ ಈ ವಿಷಯದಲ್ಲಿ ಹೇಳಿದುದರಿಂದ, 
“ಹಾವೇರಿನ್ಮಾಯ' ಮಾಡಿ ಡಾಕ್ಟರರು ಜನಿವಾರವೊಂದನ್ನು ಹಾಕಿಕೊಂಡಿರುವರು 
(ಸೇನಾಹ. ೧೦೫). [ಹಾವೇರಿ * ನ್ಮಾಯ। 


[| 
| 
| 
| ಹಾವ್ಮೆಕ್ಕೆ "ಪಾವುಮೆಕ್ಕೆ' ನೋ. 


25 


| ಪಾಸ್ಕ' ನೋ. 

| ಹಾಸ್ಮ (ನಾ). ೧. ನಗು; ನಗೆ: ಹರಹಾಸಾವಯವಂಗಳಂತಿರಲ್‌ . . . ನಿರ್ಮಲ 

| ದಿವೃಮೌಕ್ತಿಕಶಿಲಾಲಿಂಗಂ ಚತುರ್ವಕ್ರಸುಂದರಮಲ್ಲಿರ್ದುದು ರತ್ನಪೀಠಘಟಿತಂ 
ದೇದೀಪ್ಮಮಾನಪ್ರಭಂ (ಕಾದಂಪೂ. ೬೫೭); ಮುಕುಳನನಿಮಾಳನಂಗಳ್‌ ವಿಕಾಸಹಾಸ 
ಪ್ರಬೋದಧನೋನ್ಮೇಷಂಗಳ್‌ ಪ್ರಕಟಿಸುಗುಮೈಕ್ಕಮಂ ನಿರ್ವಿಕಲ್ಪದಿಂ ಗೌಣ 
ಮುಖ್ಯವೃತ್ತಿಕೃತಂಗಳ್‌ (ಕಾವ್ಕಾಮ ೯೧೪). ೨. ಉಲ್ಲಾಸ; ನಲಿವು; ಸಂತೋಷ. 
೩. [ಕಾವ್ಮಮಾ। ಅಂಗವಿಕಾರಾದಿ ದರ್ಶನದಿಂದ ಉಂಟಾಗುವ ಚಿತ್ತವಿಕಾಸ: 
ಹಾಸ್ಕರಸದ ಸ್ಥಾಯಿಭಾವ: ರತಿ ಹಾಸ . . . ಶಮೆಯೆಂಬ ಕ್ರಮದಿಂ ಶೃಂಗಾರಾದಿ 
ನವರಸಕ್ಕೆ ಬೀಜಭೂತಂಗಳಾದ ಸ್ಥಾಯಿಭಾವಂಗಳೇ ದಕ್ಷಿಣಾದಿನಾಯಕ ಹೃದಯದಲ್ಲಿ 
ಸ್ಮಾಯಿಯಾಗಿರ್ದು (ಎವೇಕ. ೧೮೦); ಕೆಳಗಿನ ಭಾವಲೋಕದಿಂದ ರೇಖಾಂಶಗಳಂತೆ ರತಿ 
ಹಾಸ ಶೋಕಾದಿ ಸ್ಥಾಯಿಭಾವಗಳು ಹೊರಡುತ್ತವೆ (ಸೌಂದಸ ೧೯). ಸಂ.) 

ಹಾಸಂಗಿ "ಪಾಸಂಗೆ' ನೋ. 


40 


4s 


ಹಾಸಕ್ಕಿ 


ಹಾಸಕ್ಕಿ (ನಾ). ರಂಗೋಲಿಯ ಹಸೆ ಬರೆಯುವಾಗ ಇಡುವ ಚುಕ್ಕಿ: ಕೇಸರಿ | | 


ಬಣ್ಣದ ಕ್ಕಾವಿ, ಬಿಳಿಯ ಬಣ್ಣದ ಸುಣ್ಣ, ಹಾಸಕ್ಕಿ ಕುಸುರು ಬರೆಯಾರೆ (ಕನ್ನಬಾ. ೬೭). 
[ಹಾಸ್ತು (< ಪಾಸ್ಕು) + ಅಕ್ಕಿ 
ಹಾಸಗಿ "ಪಾಸಂಗೆ' ನೋ. 
ಹಾಸಗೆಹಿಡಿ "ಹಾಸಿಗೆಹಿಡಿ' ನೋ. 
ಹಾಸರ "ಹೇಸರ' ನೋ. 
ಹಾಸರಗತ್ತೆ "ಹೇಸರಗಳ್ತೆ' ನೋ. 
ಹಾಸರೆ "ಪಾಸಜ್‌' ನೋ. 
ಹಾಸರೆಗಲ್ಲು "ಪಾಸಟ್‌ಗಲ್ಲು' ನೋ. 
ಹಾಸಲು (ನಾ). ೧. ಪ್ರಯಾಣ, ಅಂಚೆ ಮುಂತಾದುವುಗಳ ವೆಚ್ಚ: ಮೊದಲು 


. . . ಪತ್ರ ಮುಟ್ಟತಕ್ಕ ಸ್ಥಳದ ಅಂತರದ ಮಾನದಿಂದ ಹಾಸಲು ಕೊಡಬೇಕಾಗುತ್ತಿತ್ತು 


(ಮುಂಬಯು. ೪-೮೩): ಹಾಸಲು, ಹಾಯಿಸಲು, ಹಾಯಿಸುವುದಕ್ಕೆ ಕೊಡಬೇಕಾದ ಸುಂಕ 
ಎಂದಿರಬಹುದು (ನಮ್ಮನು. ೧೦೯); ಹೋಗಿ ಬರುವ ಹಡಗಿನ ಹಾಸಲನ್ನು ಕೊಟ್ಟಾಗಿತ್ತು 
(ಅಪೂಪ. ೭). ೨. ಬೆಲೆ; ಕಿಮ್ಮತ್ತು: ಕಾಗದ್ದಾಗ ಏನ ಹಾಸಲ ಉಳದದ. ಗಂಟಿನಕಿಂತ 
ಬಡ್ಡೀನ ಜಾಸ್ತ ಆಗೇದ (ದೀಪಹ. 1. ೧೮೧). -. 
(ಅರ. ಹಾಸೀಲ್‌; ಮರಾ. ಹಾಶೀಲ್‌, ಹಶೀಲ್‌] 
ಹಾಸಲ್‌ "ಪಾಸಣಿ' ನೋ. 
ಹಾಸಲ್‌ಗಲು "ಪಾಸಣಿಗಲ್ಲು' ನೋ. 
ಹಾಸಟ್‌ಗಲ್ಲು "ಪಾಸಚೆಗಲ್ಲು' ನೋ. 
ಹಾಸ್‌ದ "ಪಸಾದ' ನೋ. 
ಹಾಸಿಕೆ "ಪಾಸಿಕೆ' ನೋ. 
ಹಾಸಿಕ್ಕೆ (ನಾ). ನಗು; ಹಾಸ: (8). [ಹಾಸ್ಮ 4 - ಇಕೆ) 
ಹಾಸಿಕ್ಕು (ಕ್ರಿ). ಮಗ್ಗದ ನೂಲುಹಾಸನ್ನು ಸಿದ್ಧಪಡಿಸು: (8. 
[ಹಾಸ್ಮು (< ಪಾಸ್ಕು) 4 ಇಕ್ಕು] 


6 ೮೮೮೦ 


| 
lod 
[2 | ಹಾಸುಗಾಯ್‌, ಹಾಸುಗಾಯಿ (ನಾ). ಉದ್ದವಾಗಿ ಸೀಳಿರುವ ಕಾಯಿ (?): 
| 
| 
| 


ಹಾಸುನೂಲು 


ಹುಣ್ಣು: ಹಾಸಿಗೆಹುಣ್ಣು'' (863 50%. ಇಂಕನಿ). 
[ಹಾಸಿಗೆ (- ಪಾಸುಗೈ) 4 ಹುಣ್ಣು ( ಪುಣ್‌) 
! ಹಾಸಿಸು (ಕ್ರಿ). ಗೇಲಿಮಾಡು; ಚೇಷ್ಟೆ ಮಾಡು: ಮೃತ್ಕುರಹಿತನ ಧ್ಯಾನದೊಳಗೆ 
| ಬರುತಿರಲೋರ್ವ ಕುತ್ತದಿಂ ಮೃತವಾಗೆ ಹೂಣುತಿರಲಲ್ಲೊಬ್ಬನುತ್ತಮ -ಸುಶಿವಭಕ್ತ 
s | ಸಾವರೇಯೆಂದು ಹಾಸಿಸಲವಂಗಸುವಿತ್ತನು (ಪ್ರಚುಪು. ೭-೧೫೩); ಇಂತೆಂದು ನುಡಿಯಲು 
| ಗಜರಿದನು ಹಾಸಿಸುವರೆಂದೆನುತ (ಸುದಾಮ. ೫-೧೬). [ಹಾಸ್ಮ 4 - ಇಸ್ಟು) 
(ತಾಸ "ಪಾಸ್ಕು' ನೋ. 
[ಹಾಸ್ಕು "ಪಾಯಿಸು' ನೋ. 
ಹಾಸ್ಮು "ಪಾಸ್ಕು' ನೋ. 
ಹಾಸ್ಮು- "ಪಾಸ್ಕ' ನೋ. 
| |ಹಾಸುಎಳೆ "ಹಾಸೆಳೆ' ನೋ. 
| ।ಹಾಸುಂಬೆ (ನಾ). ಪಾಚಿ; ಪಾವಸೆ: ಹಾಸುಂಬೆ ಹಬ್ಬಿದ ಕಲ್ಲುಗೋಡೆಯ ಆ 
| | ಕಟ್ಟಡಗಳಲ್ಲಾಗಲಿ . . . ಒಂದು ನರಪಿಳ್ಳೆಯಾದರೂ ಕಾಣುತ್ತಿರಲಿಲ್ಲ (ಮಲವ. ೭೧೧). 
| [ಆ ಪಾವಸೆ) 
15 | ಹಾಸುಕಲ್ಲು "ಪಾಸುಗಲ್‌' ನೋ. 
ಹಾಸುಗಲ್ಲು "ಪಾಸುಗಲ್‌' ನೋ. 
ಹಾಸುಗಳೆ (ಕ್ರಿ). (ನಾಯಿಯ ಕೊರಳಿಗೆ ಕಟ್ಟಿರುವ) ಪಟ್ಟಿಯನ್ನು ಬಿಚ್ಚು, 
— ಸಡಿಲಿಸು: "“ನೆಟ್‌ ಭಾವಿಸಲು ಹಾಸುಗಳೆಯಲ್ಲಿ ತಿವಿ ಶಬ್ದ'' (ಶಬ್ದಮಂ. ೧೧೦). 
[ಹಾಸ್ಮು (ಆ ಪಾಸ್ಕ) ೬ ಕಳೆ] 


10 


i 1 


ಅದಲೊಳಗೆ ತಾಳಿಸಿಕೊಂಡು ನೀರುಳ್ಳಿಗಳನು ಕಗ್ಗುಂಬಳದ ಹಾಸುಗಾಯ್ದ (ಪಾಠಾಂ. 
ಹಾಸುಗ್ಗ!ಳನು ತಂದಿಳಿಹಿ ಸಮನಾದ ಕಂದಲ ಮುಚ್ಚಿ . . . ಪಾಕಂ ಮಾಡೆ (ಸೂಪಶಾ. 
೫-೧೬). ಹಾಸುಗಾಯಿ: ಬದನೆ ಹೀರೆಯ ಹಾಸುಗಾಯ . . . ಮೃದುವಾದ ತಾಳಿಲನಿಕ್ಕಿ 
(ಚ್ಞಾನಚ. ೩೯-೧೧೫). ([ಹಾಸ್ಕು (ಆ ಪಾಸ್ಕು) *- ಕಾಯ್ಸ್‌] 


ಹಾಸಿಗ (ನಾ). ನಗಿಸುವವನು; ಹಾಸ್ಮಗಾರ; ವಿದೂಷಕ: ಒಸೆದು ಪೌರಾಣಿ 25 |ಹಾಸುಗಾಯಿ "ಹಾಸುಗಾಯ್‌' ನೋ. 


ಹಾಸಿಗರು ಮುಂತಾದಸಮಸದ್ಭುಧಜನರು ಮುಖ್ಯವಿನಿಯೋಗದೊಡ್ಡೋಲಗದಲ್ಲಿ 
ಶಶಿಮೌಳಿಯಂದದಿ ಸಮಸ್ತಪ್ರಭುವರನೆನಿಸಿ . . 
೩-೨೬). [ಹಾಸ್ಮ ಡೆ ಇಗ] 
ಹಾಸಿಗೆ "ಪಾಸುಗೆ' ನೋ. 
ಹಾಸಿಗೆಗಲ್ಲು "ಹಾಸುಗೆಗಲ್ಲು' ನೋ. 
ಹಾಸಿಗೆಮರ (ಕ್ರಿ). ಒಂದು ಬಗೆಯ ಮರ: ಹಾಸಿಗೆಮರ, ಕಾಡುಅಶೋಕ 
(ಮೈಔಗಿ. ೪೪-೮೭೮). ([ಹಾಸಿಗೆ, 4 ಮರ] 
ಹಾಸಿಗೆಹತ್ತು (ಕ್ರಿ). ರೋಗದ ಕಾರಣದಿಂದ ಹಾಸಿಗೆಯಿಂದ ಮೇಲಕ್ಕೇಳ 
ದಂತಿರು,-ಮಲಗು: ಈ ಸ್ಥಿತಿಯಲ್ಲಿ ಅವಳಿಗೆ ಕಾಯಿಲೆಯಾಗಿ ಹಾಸಿಗೆ ಹತ್ತಿ 
- ಮಲಗಲು (ಬಂಕಿಮ. ೧೩೨), (ಹಾಸಿಗೆ (ಎ ಪಾಸುಗೆ ) 4 ಹತ್ತು, (ಆ ಪತ್ತು,)] 
ಹಾಸಿಗೆಹಾವು (ನಾ). ಹಾಸಿಗೆಯಲ್ಲಿ ಸೇರಿಕೊರಡಿರುವ ಹಾವು ,- ಸರ್ಪ. 


. ಇರ್ದನಾ ಖಳೇಶ (ನವಮೋ. 


| ಹಾಸುಗೆ "ಪಾಸುಗೆ' ನೋ. 

ಹಾಸುಗೆಗಲ್ಲು, ಹಾಸಿಗೆಗಲ್ಲು (ನಾ). ಉದ್ದಕ್ಕೆ ಚಾಚಿರುವ ಕಲ್ಲು; 

| ಹಾಸುಗಲ್ಲು: ಬಸವೇಶ್ವರದೇವಸ್ತಾನದ ಯಾವುದಾದರೂ ಒಂದು ಕಂಬ ಒರಗು 

| ದಿಂಬಾಗಿರುತ್ತದೆ. ಹಗಲಾದರೆ; ಇರುಳಾದರೆ, ಇವನಿಗೇ ಮಾಸಲಾಗಿರುವ ಹಾಸುಗೆಗಲ್ಲು 

| ಸಜೆಳುಮು. *). ಹಾಸಿಗೆಗಲ್ಲು: ಇಲ್ಲಿಂದ ಹಾಸಿಗೆಗಲ್ಲುಗಳು ಪರವೂರಿಗೆ ಹೋಗುತ್ತವೆ 
(ಗ್ರೇಟಬ್ರಿ. ೫೦). [ಹಾಸುಗೆ (ಆ ಪಾಸುಗೈ) 4 ಕಲ್ಲು (ಆ ಕಲ್‌,)! 

ಹಾಸುಗೆಹಿಡಿ "ಪಾಸುಗೆ' ಪರಾ. 

ಹಾಸುಗೊಳ್‌ (ಕ್ರಿ). ಹಗ್ಗದಿಂದ ಕಟ್ಟಿಸಿಕೊಳ್ಳು: ಹಾಸುಗೊಂಡ ನಾಯಂತೆ 
ಸಿಡಿಮಿಡಿಗೊಂಡು (ಧರ್ಮಾಮೃ. ೧-೧೬೮). [ಹಾಸು (ಆ ಪಾಸ್ಕ) ೬ ಕೊಳ್‌) 

35, ಹಾಸುಗೋಲ್‌, ಹಾಸುಗೋಲು (ನಾ). ಓಟಕ್ಕೆ ತಡೆಯಾಗುವಂತೆ (ನಾಯಿ 

ಮುಂತಾದ) ಪ್ರಾಣಿಯ ಕೊರಳಿಗೆ ಕಟ್ಟುವ ಕೋಲು; ""ಕೊಡತ, ನಾಯ 


30 


ಹಾಸಿಗೆ ಹಾವಾಗು ಎ (ಆಲಂ) ಶತ್ರುವಾಗು; ದ್ರೋಹಿಯಾಗು: ದುರ್ಗದ 
ತುರುಕ ಪ್ರಜೆಗಳೂ, ತುರುಕ ಅಧಿಕಾರಿಗಳೂ, ಹಾಸಿಗೆ ಹಾವಾಗಿ ತಮ್ಮ ದ್ರೋಹಿತನವನ್ನು | 
ಮತವೈರಕ್ಕಿಂತಲೂ ಹೆಚ್ಚಾಗಿ ತೋರಿಸಿದರು (ಚಿತ್ರಪಾ. ೧೦೨). 
(ಹಾಸಿಗೆ (< ಪಾಸುಗೆ) 1 ಹಾವು (< ಪಾವು)! 
ಹಾಸಿಗೆಹಿಡಿ, ಹಾಸಗೆಹಿಡಿ (ಕ್ರಿ). ಎ ಹಾಸಿಗೆಹತ್ತು: ಸೀತಾರಾಮುವು ಹಾಸಿಗೆ | 
ಹಿಡಿದಂದಿನಿಂದ ರಾಮಚಂದ್ರನು ಅವನ ಪಕ್ಕದಿಂದ ಅಲುಗಲಿಲ್ಲ (ಆಹು. ೮); ಈ | | 
ಬಾರಿ ವೆಂಕಪ್ಪಯ್ಯನವರ ಮನೆಯಲ್ಲಿ ಎಲ್ಲರೂ ಒಂದಲ್ಲ ಒಂದು ಕಾರಣದಿಂದ | 
ಹಾಸಿಗೆಹಿಡಿದುಬಿಟ್ಟಿದ್ದರು (ಎದ್ಮಾರೆ. ೨). ಹಾಸಗೆಹಿಡಿ: ಹಾಸಗೆಹಿಡಿದಳಾ ದಿನವೆ | 
ಶಬರಿಯುಂ (ಶ್ರೀರಾಮಾ. ೨೭೬-೩೪೯). [ಹಾಸಿಗೆ (೬ ವಾಸುಗೈ) 4 ಹಿಡಿ ( ಪಿಡ್ಮಿ)) ೫ 


ಹಾಸಿಗೆಹುಣ್ಣು (ನಾ). “ಯಾವಾಗಲೂ ಮಲಗಿಯೇ ಇರುವುದರಿಂದ ಆದ | 


ಕೊರಳಿಗೆ ಕಟ್ಟಿದ ಕೋಲು'' (ಶ್ರಭಣ್ಣ). ಹಾಸುಗೋಲು: ""ಚಳಿ ಹಾಸುಗೋಲು 
ಪುಣ್ಣೋವುಗಳೊಳಂ ಕೊಡತ'' (ಶಬ್ದಮಂ. ೯೮). [ಹಾಸ್ಮು (ಆ ಪಾಸ) + ಕೋಲ್‌) 
| ಹಾಸುಗೋಲು "ಹಾಸುಗೋಲ್‌' ನೋ. | 
|ಹಾಸುನರಿ (ನಾ). ಮಗ್ಗದ ಹಾಸನ್ನು ಸಿದ್ಧಪಡಿಸಲು ಉಪಯೋಗಿಸುವ 
ಒಂದು ಬಗೆಯ ಸಲಕರಣೆ: (82. (ಹಾಸ್ಕು (ಆ ಪಾಸ್ಕು) *- ನರಿ) 
ಹಾಸುನೂಲು (ನಾ). ಮಗ್ಗದಲ್ಲಿ ಉದ್ದಕ್ಕೆ ಹಾಕಿರುವ ಎಳೆಗಳ ಸಾಲು: 
ನೀಟವಾಗಿ ಸಮವಾಗಿರುವ ಹಾಸುನೂಲುಗಳು ಹೊಕ್ಕುನೂಲುಗಳಿಗೆ ಆಧಾರವಾಗಿರುವ 
ಹಾಗೆ ಸತ್ತುರುಷರಿಗೆ ಸತ್ಪುರುಷರೇ ಆಧಾರವಾಗಿರುವರು (ಕೃವಾಉ. ೫೯); `ಆ ಮನೆಯ 
ಮುದುಕಿ ಮತ್ತು ಅವಳ ಹಿರಿಯ ಮೊಮ್ಮಗಳು `ಮಗ್ಗದ ಹಾಸುನೂಲನ್ನು 
ಜೋಡಿಸುತ್ತಿದ್ದರು (ಪುನರು. ೨೮೭). [ಹಾಸ್ಕು (ಆ ಪಾಸ್ಕು) *-ನೂಲ್ಕು (ಆ. ನೂಲ್ಮ್‌) 


ಸೆ 


ಹಾಸುಬಂಡೆ , 


ಹಾಸುಬಂಡೆ (ನಾ). ಅಗಲವಾದ ಚಪ್ಪಟೆಕಲ್ಲು; ಹಾಸುಗಲ್ಲು: ಪೀಂಚಲು | 
`ಒಂದು ಹಾಸುಬಂಡೆಗೆ ಹಾರಿ... ತಳಾಲೆಯನ್ನು ತಂದಳು (ಮಲೆಮ. ೧೭೦). 
[ಹಾಸ್ಕು (ಇ ಪಾಸ್ಕು) * ಬಂಡೆ] 
ಹಾಸುಮಂಚ "ಪಾಸುವಂಚ' ನೋ. 
ಹಾಸುಮಡಿ (ನಾ). (ನಡೆಮಡಿಯಂತೆ ನೆಲಕ್ಕೆ) ಹಾಸಲು ಬಳಸುವ ವಸ್ತ್ರ: ಈ 


[ಹಾಸ್ಕು (ಆ ಪಾಸ್ಕು) *- ಮಡ್ಮಿ 
ಹಾಸುಮಣೆ "ಪಾಸುಮಣೆ' ನೋ. 
ಹಾಸುವಲಗೆ, ಹಾಸುಹಲಗೆ (ನಾ). ಅಗಲವಾದ ಹಲಗೆ: ಆ ವಿಶ್ವಕರ್ಮನಿಂದಂ 
ಭೂಮಿ ತಾನೇ ವರೂಥಮಾಯ್ತಾಸುಗಳ್‌ ತಾರೆಗಳ್‌ ನಾನಾ ಸಮುದ್ರಂಗಳಚ್ಚಾದುವಾ 
ವಿಂಧ್ಯಗಿರಿ ಹಾಸುವಲಗೆಯಾಯ್ತು (ಚಿಬಪು. ೪೧-೪೨). ಹಾಸುಹಲಗೆ: ವಿಂಧ್ಯ ಹಿಮಗಿರಿ | 
ಹಾಸುಹಲಗೆಗಳಾದವಚ್ಚು ಮಹಾಸಮುದ್ರವೆ ಆಯ್ತು (ಕುವ್ಮಾಕ. ೭-೩). 
ಹಾಸ್ತು (ಆ ಪಾಸ್ಕು) * ಪಲಗೆ) | | 
ಹಾಸುವಲೆ "ಪಾಸುಂಬಲೆ' ನೋ. | 
ಹಾಸುಹಲಗೆ "ಹಾಸುವಲಗೆ' ನೋ. 
ಹಾಸುಹೊಕ್ಕು, 'ಪಾಸ್ಕು' ಪರಾ. 
ಹಾಸುಹೊಕ್ಕ್ಸು "ಪಾಸುಂಪೊಕ್ಕು ೦' ನೋ. 
ಹಾಸುಹೊಯ್ಯ್ಯ (ಕ್ರಿ). ೧. ಮಗ್ಗದ ಹಾಸನ್ನು ಸಿದ್ಧಗೊಳಿಸು: (8, ೨..ಅತ್ತಿತ್ತ 
ಚಲಿಸು; ಶತಪಥಹಾಕು: ಗೌಡರು ಗುಡಿಯ ತುಂಬ ಹಾಸುಹೊಯ್ಯತೊಡಗಿದರು ! 20 | 
(ಗ್ರಾಮಾಯ. ೩೬). ೩. ಮಗುಚಿ ಹಾಕು; ತಿರುವು: ಜಯಂತನು ತನ್ನ ಸ್ಮರಣೆಯ | 
ಹಾಸುಹೊಯೃಹತ್ತಿದನು (ಜಯಂತ. ೯೯). 
!ಹಾಸ್ಮು (< ಪಾಸ್ಕು) *- ಹೊಯ್ತು (ಆ ಪೊಯ್ಮ್‌)] (| 
ಹಾಸೆಳೆ, ಹಾಸುಎಳೆ (ನಾ. ವ ಹಾಸುನೂಲು: ಹಾಸೆಳೆಯನ್ನು ಸರಿಪಡಿಸಲಾಗದು 
ದರಿಂದ ಅವಳು ಉರಿದು ಬೀಳುತ್ತಿದ್ದಳು (ಪುನರು. ೨೮೨). ಹಾಸುಎಳೆ: ಆ ನೇಯ್ಗೆಯ |25 
ಬಟ್ಟೆಗಳಲ್ಲಿ ಕರ್ಣರೇಖೆಗಳು ಕಂಡುಬರುವುದಿಲ್ಲ. ಹೋಗುಎಳೆಗಳು ೩ ಅಥವಾ ೪ 
ಹಾಸುಎಳೆಗಳ ಕೆಳಗಾಗಲೀ ಮೇಲಾಗಲೀ ತೂರಿಹೋಗುತ್ತವೆ (ಗೃಹಎ. ೭೪). 
[ಹಾಸ್ಕು (ಆ ಪಾಸ್ಕು) 4 ಎಳ್ಳೆ (ಆ ಎಟ್ಮ್‌)] 
ಹಾಸ್ಟಲು "ಹಾಸ್ಟೆಲ್ಲು' ನೋ. 
ಹಾಸ್ಟೆಲು "ಹಾಸ್ಪೆಲ್ಲು' ನೋ. 
ಹಾಸ್ಪೆಲ್ಲು, ಹಾಸ್ಟಲು, ಹಾಸ್ಟೆಲು (ನಾ). ವಿದ್ಯಾರ್ಥಿಗಳಿಗೆ ಅಥವಾ ಇತರ 
ವಿಶೇಷಪಂಗಡದವರಿಗೆ ಊಟ, ವಸತಿಗಳನ್ನು ಕೊಡುವ ಮನೆ; 
ದ್ಕಾರ್ಥಿನಿಲಯ: ಸರೋಜಳನ್ನು . . . ಚಿಕ್ಕಪ್ಪನ ಮನೆಯಲ್ಲಿ ಬಿಡಬಹುದೆಂದೋ 
ಹಾಸ್ಪೆಲ್ಲಿನಲ್ಲಿ ಇಡಬಹುದೆಂದೋ ನಾಗರಾಜ ಹೇಳಿದ್ದನಷ್ಟೇ (ಮಹಾಗ. ೩೫೫). 


ಇವನ್ನು ಅಕ್ಕನ ಸುಮ್ಮಾನಕ್ಕೆ ಇರಲೆಂದು ತಮ್ಮಂದಿರು ಕಳುಹಿದರೊ? (ಮಾಮಲ್ಲಿ. ೫೧). | 


10 


| 
15 
| 


ಹಾಸ್ಕಂಗೆಯ್‌ (ಕ್ರಿ). ಅಣಕಿಸು; ಗೇಲಿಮಾಡು: 


ಹಾಸ್ಕಪಾತ್ರ 


ವಹಣಿಗಳ ವೈಸಿಕದ . . . ನವಶಾಬರಿಯರೈದಿದರರಸ ಕೇಳ್‌ ಮುನಿಮೃಗವನಾಂತರವ 
(ತೊರರಾ. ೧-೫-೪೦). ೨. ನಗೆಯನ್ನುಂಟುಮಾಡುವಿಕೆ; ತಮಾಷೆ; ವಿನೋದ: 
ಸಮರವಿಶ್ರಾಂತಸ್ಕೆನಿಕರ ಪ್ರದರ್ಶನದ ಘೋಷದಿಂ, 
ಪರಿಹಾಸ್ಮಶಬ್ದದಿಂ . . . ರಣಶಿಬಿರಮೆಸೆದತ್ತು (ಚತ್ರಾಂಗ ೧೮-೪೭೧): ಹಾಸ್ಕದಲ್ಲಿ 
ನಗೆಯು ಪುಷ್ಪದಲ್ಲಿ ಪರಿಮಳ ಬೆರೆದಂತೆ (ಕನ್ನಚಾ. ೪೯). ೩. ಕುಚೋದ್ಯ; ಗೇಲಿ; 
ಅಣಕ: ಒಮ್ಮೊಮ್ಮೆ ಹೆಣ್ಣು ಹೊಯ್ಮಾಲಿಯಾಗಿ ಒಣಸೋಗು ಮಾಡಿ, ಹಾಸ್ಕಕ್ಕೆ 
ಗುರಿಯಾಗುವುದೂ ಉಂಟು (ಕನ್ನಚಾ. ೫೯). ೪. [ಕಾವೃಮಾ) ನಾಟಕ ಅಥವಾ 
ಕಾವ್ಯದಲ್ಲಿ ಬರುವ ನವರಸಗಳಲ್ಲಿ ಒಂದು: ""ಶೃಂಗಾರಃ, ಹಾಸ್ಮಃ, 
ಕರುಣಃ, ರೌದ್ರಃ, ವೀರ;, ಭಯಾನಕ, ಭೀಭತ್ಸಃ, ಅದ್ಭುತಃ, ಶಾಂತಃ - ಈ ೯ ರಸಂಗಳ್‌'' 
(ಹಲಾಯು. ೧೬-೯೨); ಕಾರುಣ್ಯಂ ಹಾಸ್ಮಂ ಶೃಂಗಾರಮಿನಿತಚೊಳಮಕ್ಕೆ ವೈದರ್ಭಿ . . . 


ಜಯಗಾನದಿಂ ಹಾಸ್ಕ 


ವೀರರಸಂಗಳ್ಗೆ ಪೇಲ್ಗೆ ಪಾಂಚಾಳಿಕೆಯಂ (ಕಾವ್ಶಾನ. ೭೮೮); ವರ ಶೃರಗಾರಂ ಹಾಸ್ಕಂ 
ಕರುಣಂ ವೀರಂ . . . ಭೀಭತ್ಸ ರಸಂಗಳಿವೆಂಟು ಮತ್ತೆ ನುತ ಶಾಂತರಸಂ (ರಸರ. ೧-೧೧). 
೫. [ಜೈನ] ಒಂಭತ್ತು ವಿಧವಾದ ನೋಕಷಾಯ ಅಥವಾ ಮೋಹನೀಯ 
ಕರ್ಮಭೇದಗಳಲ್ಲಿ ಒಂದು; ""ನಗೆ, ತಮಾಷೆಗಳನ್ನುಂಟು ಮಾಡುವ ಕರ್ಮ'' 
(ಬೈನಕೋ. ೨೮೬): ಕ್ರಮಕ್ರಮದೊಳ್‌ ನಪುಂಸಕವೇದಮುಮಂ ಸ್ತ್ರೀವೇದಮುಮಂ 
ಪುರಾತನಸತ್ಯರ್ಮದೊಡನೆ ಹಾಸ್ಕರತ್ಕರತಿಶೋಕ ಭಯ 
ಜುಗುಪ್ಸಾಭಿಧಾನ ನವನೋಕಷಾಯ ಷಟ್ಕರ್ಮಮುಮಂ ಘಾತಿಸಿ ( ಆಬಪು. ೧೦ ೧೪ ವ). 
[ಸಂ.1 


ಪುಂವೇದಮುಮಂ 


ಲಂಬಕರ್ಣಂ ಆ ನರಿ 
ದೂರುಭೀರುವಾದುದರ್ಕೆ ಹಾಸ್ಕಂಗೆಯ್ದುದು (ಪಂಚತಂ. ೪೧: ೨೦). [ಹಾಸ 3- ಕೆಯ್‌,| 


| ಹಾಸ್ಕಕ (ನಾ). ತಮಾಷೆಗಾರ; ವಿದೂಷಕ: ಗಾಯಕ ವೈಣಿಕ ಮಾರ್ದಂಗಿಕ 


ಜಟ್ಟಿ ಹಾಸ್ಕಕರೂ . . 
(ಕಗವಿ. ೭೫ ವಿಮ್ಣಪು). 


. ಊರೊಳಿರ್ಪ ಪರಿಜನ ಪಾರ್ವರೂ ನೆಡೆತಂದು 
[ಸಂ.] 


. ಕುಳಿತರು 


ಹಾಸ್ಯಗಾತಿ (ನಾ). ನಗಿಸುವವಳು: ಅವಳು ಒಳ್ಳೆಯ ಹಾಸ್ಕಗಾತಿ (ರೂಢಿ). 


[ಹಾಸ್ಯ *- - ಕಾತ್ಮಿ] 


|ಹಾಸ್ಯಗಾರ (ನಾ). ೧. ನಗಿಸುವವನು : ಹಾಸ್ಕಗಾರನಾದ ಅವನು ಇದ್ದರೆ ವೇಳೆ 


ಸರಿಯುವುದೇ ತಿಳಿಯುವುದಿಲ್ಲ (ರೂಢಿ). ೨. ಯಕ್ಷಗಾನ, ಬಯಲಾಟಗಳಲ್ಲಿ 
ನಗಿಸುವ ಪಾತ್ರವನ್ನು ವಹಿಸುವವನು: ರಂಗಸ್ಮಳದ ಸಾಹಿತೃದಲ್ಲಿ ಹಾಸ್ಮಗಾರ ` 
ಇಲ್ಲವೆ ಹನುಮಂತನಾಯಕನ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಹೇಳಬೇಕಾಗುತ್ತದೆ 
(ಯಕ್ಷಬ. ೧೪೮). ೩. ಗೇಲಿಮಾಡುವವನು; ಕುಚೋದ್ಯ ಮಾಡುವವನು: 


""ಪರಿಹಾಸಕ - ಹಾಸ್ಕಗಾರ'' (ಗಂಗಾಮ. ೨೦೦). ([ಹಾಸ್ಕ # - ಗಾರ (ಆ - ಕಾಜ)| 


ಹಾಸ್ಯಚಟಾಕಿ (ನಾ). (ಆಲಂ) ನಗಿಸುವ ಚುಟುಕುಮಾತು: ನನ್ನೆದೆಮಟ್ಟದ 


ಎತ್ತರದೆದುರಿನ ಮೇಜಿನ ಮೇಲೂರಿ ಕೈಯ ಹಾಸ್ಕಚಟಾಕಿಯ ಹಾರಿಸುತಾ ದಿನ 
ಗುರುತಿಸುತಿದ್ದೆ ಹಾಜರಿಯ (ಇಂಚಾಪ. ೩೯-೮೩). (ಹಾಸ್ಕ + ಚಟಾಕಿ) 


ಹಾಸ್ತಲು: ಮೈಸೂರಿನ ಕಾಲೇಜುವಿದ್ಕಾರ್ಥಿನಿಯರ ಹಾಸ್ಟಲಿಗೆ ಸೇರಿಸಿದರು |35 |ಹಾಸ್ಯದೃಷ್ಟಿ (ನಾ). ೧. ಹಾಸ್ಕ ಮಾಡುವ ಮನೋಧರ್ಮ. ೨. [ನಾಟ್ಕ] 


(ದೂರಸ. ೪೨). ಹಾಸ್ಟೆಲು: ನಮ್ಮ ಹುಡುಗರಿಗೂ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ 
ಅಂತ ಹಾಸ್ಟೆಲು ಇಟ್ಟಾರ (ನೀನಮು. ೧೫೪); ನಿತ್ಯ ವಿದ್ಯಾರ್ಥಿಗಳು . . . ಹಾಸ್ಟೆಲನ್ನು | 
ತೊಳೆದು ಶುಬ್ರವಾಗಿಡಬೇಕು (ಹೊಸಕ್ತಿ. ೨೪೩). Fo. Hostel) 

ಹಾಸ್ತಿಕ (ನಾ). ೧. ಆನೆಯನ್ನು ನಡೆಸುವವನು; ಮಾವಟಿಗ: ಆಗಳದಲ 
ಸಿರಿಯನರಸಂ ಭೀಮರಥನೊಳ್‌ ನುಡಿಯುತ್ತುಂ ಹಾಸ್ತಿಕಪ್ರಾಯಬಲಂ ಬರುತುಮಿರೆ | 40 
(ಚಂದ್ರಪು. ೧೦-೪೬ ವ. ೨. ಆನೆಗಳ ಹಿಂಡು,- ಗುಂಪು: ""ಕರಿಬೃಂದಂ ಗಜತೆ ಹಾಸ್ತಿಕಂ 
ತಾನಕ್ಕುಂ'' (ವಸ್ತುಕೋ. ೮೭-೩೨): ಚಿಲಾತಾವರ್ತರೆಂಬರ್ವರ್‌ ಮ್ಲೇಚ್ಛರಾಜರ್‌ | 

` ಧನುರ್ಧರಪ್ರಾಯಮುಮಶ್ವೀಯಬಹಳಮುಂ ಹಾಸ್ತಿಕಸಾಧನಮುಮಪ್ಪ ತಮ್ಮ 
ಬಲಮನೊಂದು ಮಾಡಿ (ಆದಿಪು. ೧೩-೫೬ ವ). ([ಸಂ.] 

ಹಾಸ್ಯ (ನಾ). ೧. ನಲಿವು; ಉಲ್ಲಾಸ; ಸಂತೋಷ: ಪೂರ್ವರತಿ ಹಾಸ್ಕ ಜುಗುಪ್ಸೆ | 45 

- ಕ್ರೋಧಮೆನೆ ತೋರ್ವ ಭಾವಮದಕ್ಕು (ಮಂಗರಾ. ೨೨-೧); ಸರಸಹಾಸ್ಕದ ಹಾಸಕದ | | 


ನೋಟದ ಅಭಿನಯಗಳಲ್ಲಿ ಒಂದು; 3೫ ""ಕರಿಗುಡ್ಡೆಯನ್ನು ಸ್ವಲ್ಪ ಒಳಕ್ಕೆ 
ಮಾಡಿ ವಿಚಿತ್ರವಾಗಿ ಸುತ್ತಿಸಿ ಮೆಲ್ಲನೆ ಸುಮಾರಾಗಿ ಮತ್ತು ಜಾಗ್ರತೆಯಾಗಿ 
ಕಣ್ಣನ್ನು ಮಿಟುಕಿಸುವುದು'” (ಲಾಸ್ಕರಂ. ೨೬೬ ಗದ್ಮಾನುವಾದ): ಇನಿತೊಳಗೆಜಗಿ ವಿಚಿತ್ರ 
ಮನುನಕರಿಸಿಯೆ ತಿರುಗುವಾಲಿಯಾಗುತೆ ಮಿಗೆ ಮೆಲ್ಲನೆ ಮಧ್ಯ ತೀವ್ರ ಕ್ರಮದಂದು 
ನಿಮೇಷಮನೆಸಗೆ ಹಾಸ್ಕದೃಷ್ಟಿ (ಲಾಸ್ಮರಂ. ೩-೧೧). ಸಂ.) 


ಹಾಸ್ಯನಾಟಕ (ನಾ). ಹಾಸ್ಕಪ್ರಧಾನವಾದ ನಾಟಕ; ನಗೆನಾಟಕ: ಪ್ರಹಸನ: ಉಳಿದ 


ಹಾಸ್ಕನಾಟಕಗಳಲ್ಲಿಯಂತೆಯೆ, ಇವರ ನಾಟಕದಲ್ಲಿಯೂ ನಗೆಗೀಡಾದ ಗುಣವೆಂದರೆ 
ಸಾಮಾಜಿಕಪ್ರ.ಶಿಷ್ಠೆ (ನಡೆದಾ. 1 ೨೧೮). [ಸಂ.] 


ಹಾಸ್ಕಪಾತ್ರ (ನಾ). ನಾಟಕಗಳಲ್ಲಿ ನಗಿಸುವುದಕ್ಕಾಗಿಯೇ ಇರುವ ಪಾತ್ರ: 


ಇವೆಲ್ಲ ತನ್ನ ನಾಟಕಗಳಲ್ಲಿಯ ಹಾಸ್ಯಪಾತ್ರಗಳ ನೆನಪು ತಂದುಕೊಡುತ್ತಿದ್ದವು 


(ಗಂಮಾಯಿ. ೩೯). ([ಸಂ.1 


ಹಾಸ್ಯಭಾರ 


ಹಾಸ್ಯಭಾರ (ನಾ). ಅತಿಶಯವಾದ ಗೇಲಿ,- ಅಣಕ; ನಗೆಗೇಡು: ಕಣ್ಟರಿ | 
ಪುತ್ರಮಿತ್ರ ವನಿತಾಜನದೊಳ್‌ ಸಮಸಂದು ರಾಜ್ಕಮಂ ಜಾಣ್ಬಿಡೆ ದುಃಖಹೇತುವನಿದಂ | 
ನೆಟ್‌ ತಾಳ್ತಿ . . . ಅಟ್ಟುಣ್ಬ ವರಂಗ ಸಂಗಡಿಗನಪ್ಪೆನೆ ತಪ್ಪೆನೆ ಹಾಸ್ಕಭಾರಮಂ 
(ಚಂದ್ರವು. ೨-೪೧). [ಸ0.) 

ಹಾಸ್ಯರಸ (ನಾ). [ಕಾವ್ಶಮಾ] ನಾಟಕ ಅಥವಾ ಕಾವ್ಕದಲ್ಲಿ ಬರುವ ನವರಸ | $ 
ಗಳಲ್ಲಿ ಒಂದು: ಉತ್ಸವದಿಂದ ಹಾಸ್ಕರಸಮಾ ಮಧುರೋಕ್ತಿಗಳಿಂದಮಲ್ತೆ . . . 
ಊರ್ಜಿತೋಕ್ತಿಗಳಿನಕ್ಕತಿರೌದ್ರರಸಂ ರಸಾವಹಂ (ಕಎರಾ. ೨-೧೦೦); ಹಾಸ್ಕರಸವನ್ನು ಬೇರೆ | 
ಬೇರೆ ಸ್ವಭಾವದ ಜನರು ಅನುಭವಿಸುವಾಗ ಅವರ ಶರೀರದಲ್ಲಿ ಉಂಟಾಗುವ 
ವೈಪರೀತ್ಮಗಳನ್ನು ಮಾತ್ರ ಇವು ತಿಳಿಸುವುದೇ ಹೊರತು ಹಾಸ್ಕರಸದ ಒಳರಹಸ್ಕವೇನೆಂಬುದರ 
ವಿಚಾರ ಇವುಗಳಿಂದ ಮುಂದುವರಿಯುವುದಿಲ್ಲ (ಭಾರಮಾ. ೪೦೩). (ಸಂ. .° 110 

ಹಾಸ್ಯವಾಕ್ಕು (ನಾ). [ಕಾವ್ಯಮಾ] ಕಾವ್ಯದ ಹದಿನೆಂಟು ಬಗೆಯ ದೋಷ ; 
ಗಳಲ್ಲಿ ಒಂದು: ಅಸದರ್ಥಂ ವಿಪರೀತಕಲ್ಪನೆಯಭವ್ಮಂ . . . ದುರ್ಲಕ್ಷಣಂ | 
ಹಾಸ್ಮ ವಾಗ್ವಿಷಮಾಸೌಮ್ಯಮನೋಜೆಯೆಂಬಿವಿನಿತುಂ ದೋಷಂಗಳಷ್ಟಾದಶಂ 
(ಛಂದೋಂಬು. ೪೬ ಅಡಿವದ್ಕ). (ಸಂ. ಹಾಸ್ಕವಾಚ್‌) 

ಹಾಸ್ಯಶೀಲ್ಪ (ನಾ). ೧. ನಗಿಸುವ ಗುಣ,- ಸ್ವಭಾವ: ಅಸಾಧಾರಣ ಹಾಸ್ಕಶೀಲ | 15 
ದೈವದತ್ತವಾಗಿ ಅವನಲ್ಲಿ ಮೈಗೂಡಿಕೊಂಡಿತ್ತು (ಪುನರು. ೪೧೪). ಪಿ. ನಗಿಸುವ | 
ಗುಣವನ್ನುಳ್ಳವನು; ಹಾಸ್ಮಗಾರ: ಆ ಹಾಸ್ಮಶೀಲರಾದ ಉಪಾಧ್ಯ್ಮಾಯರನ್ನೇ | 
ಎಲ್ಲಾ ವಿದ್ಮಾರ್ಥಿಗಳು ಹೆಚ್ಚು ಬಯಸುತ್ತಿದ್ದರು (ರೂಢಿ). (ಸಂ.) 

ಹಾಸ್ಯಾಸ್ಪದ (ನಾ). ನಗೆಗೀಡಾದುದು; ಅಣಕಕ್ಕೆ ಗುರಿಯಾದುದು: ನಮ್ಮ | 
ಚಿತ್ರಗಳಲ್ಲಿ ಹಾಸ್ಮ! ಇಲ್ಲದೆ ಇರುವಾಗ ಇದೆಯೆಂದು ಸಾಧಿಸುವುದು ಸಹ ಶೀರಾ ಷ್ಟ 
ಹಾಸ್ಕಾಸ್ಪದವಾದದ್ದೇ (ನಾಡಿಗೇ. ೧೮೧). (ಸಂ. | 

ಹಾಹಾ "ಹಾ' ಪರಾ. 

ಹಾಹಾಕಾರ (ನಾ). ೧. ಗೋಳಾಟ ಅಥವಾ ರೋದನದ ಕೂಗು: ಅಂಬೋಧಿ 
ಘೋಷದಿಂದೆದ್ದು ಹಾಹಾಕಾರದಿಂ ಭ್‌ಯಂಗೊಂಡೊರಲುತಿರ್ದುದಾಸ್ಥಾನಂ 
(ಜೈಮಿಭಾ. ೨೬-೬೩); ತೃಷೆಯಿಂದ ಬಾಯ್ಬಿಡುವ ಹಕ್ಕಿಗಳ ಹಾಹಾಕಾರ (ಚಂದ್ರಮು. |25 
೪೮-೫): ಜನಸಾಮಾನ್ಮರಲ್ಲಿ ಹಾಹಾಕಾರವುಂಟಾಯಿತು (ಕರ್ನಾಕ. ೩೭). 
೨. ಹೋಮಮಂತ್ರಾಕ್ಷರದ ಕಡೆಯ "ಸ್ವಾಹಾ ಸ್ವಾಹಾ' ಎಂಬುದರಿಂದ ಕೇಳಿ 
ಬರುವ "ಹಾಹಾ' ಎಂಬ ಶಬ್ದ. ೧, ೨: ಹಾಹಾಕಾರಂ ಹೋಮಮಂತ್ರಾಕ್ಸ 
ರಾಂತ್ಮದೊಳೆ ... ಅಕ್ಕುಮಲ್ಲದೆ ಜನಪದದ ಜನಂಗಳೊಳಿಲ್ಲ (ಜಗವ. ೨-೧ ವ). 

(ಸಂ. 30 

ಹಾಹಾಕ್ರಂದ (ನಾ). ಐ ಹಾಹಾಕಾರ ೧: ಭೊಂಂಕೆನೆ ಹಾಹಾಕ್ರಂದಮೊಗೆದುದಂತಃ 
ಪುರದೊಳ್‌ (ಅಜಿಪು. ೧೦-೩೩). [ಸಂ.1 

ಹಾಘಾಕ್ರಂದನ (ನಾ). ಎ ಹಾಹಾಕಾರ ೧: ರಘುರಾಮನಂಗನೆಯನೆನ್ನಂ ಸೀತೆಯಂ 
ಪಾತಕಂ ದೊರೆಗೆಟ್ಟುಯ್ದಪನೇವೆನೆಂದು ಸತಿ ಹಾಹಾಕ್ರಂದನಂ ಮಾಡಿದಳ್‌ (ಪಂರಾಮಾ. 

[ಸಂ.] 

ಹಾಹಾಕ್ರಂದನಂಗೆಯ್‌ (ಕ್ರಿ). ಅಳು; ಪ್ರಲಾಪಿಸು; ಹಾಹಾಕಾರಮಾಡು: ಪೋದೆಂ 
ಬಲ್‌ಕಾತನಿರ್ದೆಡೆಗೆ ಹಾಹಾಕ್ರಂದನಂಗೆಯ್ವತ೦ (ಕಾದಂಪೂ. ೯೧೪). | 

[ಹಾಹಾಕ್ರಂದನ * ಕೆಯ್‌ | 

ಹಾಹಾಭೂತಚೇತಸ (ನಾ). ಪ್ರಲಾಪಿಸುವವನು (?); ಹಾಹಾಕಾರ 
ಮಾಡುವವನು(?): ತಂದ ಕುಚೌಯನಂದಿರುಳೊಳ್ಕೊಂದು ತಿಂದಾತಂ ಪಸಿದು | ೪ 
ದೆಸೆದೆಸೆಗವ್ವಳಿಸಿ ಹಾಹಾಭೂತಚೇತಸನಾಗಿರ್ದು ಮೃದುಪಿಶಿತಾಹಾರಮಂ ಪಡೆದುಂ ಮೆಚ್ಚಿ | 
ಕರುಣಿಸಿ ತಿನಲೊಲ್ಲದೆ ಕಾದು ಕಲ್‌ಪಿದ ರಕ್ಕಸಂಗೆ ಮಿಕ್ಕವರುಳ್ಳೊಡೆ ಪೇಲ್‌ಮೆಂದಂ 
(ಸುಕುಮಾ. ೭-೨೭ ವ). [ಹಾಹಾಭೂತ್ಮ + ಚೇತಸ್ಮ! 

ಹಾಹಾಭೂತಚೇತಸ್ಕೆ (ನಾ). ಪ್ರಲಾಪಿಸುವವಳು (7); ಹಾಹಾಕಾರ | 
ಮಾಡುವವಳು (7): ನೀಳನೆಂಬ ಮಾದೆಗಂಗಂ ಕೌಶಂಬಿಯೆಂಬ ಮಾದೆಂಗಿಗಂ | 5 
ಮಗಳಾಗಿ ಪೂರ್ಮೋಪಾರ್ಜಿತ ಶುಭಾನುಪೂರ್ವಿನಾಮಕರ್ಮೋವರ್ವೀರುಹ ಪರಿಪಾಕ 


ಕ 


೯-೧೪೬). 35 


ಆಲಲ೨ 


ಹಾಹೆ, 
[ಹಾಹ್ಮೆ "ಪಾಯ್ಕ್‌' ನೋ. 
ಹಾಹೆದೊಡರು (ನಾ). ಸಣ್ಣ ಸಣ್ಣ ಬೊಂಬೆಗಳಿಂದ ಕೂಡಿದ ಆಭರಣ; 


ಹಾಳಿ 
1 


ಫಳಮನನುಭವಿಸುತ್ತುಮೊಂದು' ಪೊತ್ತಪ್ಪಡಂ ಸುಖಂಗಾಣದೆ ಹಾಹಾಭೂತಚೇತಸ್ಕೆ 
ಯಾಗಿರ್ದಳಂ ನೀಮಾಗಳ್‌ ಕಂಡಿರ್‌ (ಸುಖಮಾ. ೫-೨೧ ವು. [ಹಾಹಾಭೂತ್ಮ 4 ಚೇತಸ್ಕೈ) ' 


ಹಾಹಾರವ (ನಾ).`ಎ ಹಾಹಾಕಾರ ೧: ಅವನೀಮ್ಕೋಮಮನೆಯ್ದೆ ಪರ್ವಿ ಬಳೆದುಂ 


ಶೋಕಾನುಬಂಧಾಂಧಬಾಂಧವ ಹಾಹಾರವಮೆಂತುಮೆಯ್ದದು ವಲಂ ಲೋಕಾಂತರ. 
ಪ್ರಾಪ್ತನಪ್ಪವನಂ (ಆದಿಪು. ೩-೫೪); ಐಸರಲಿ ಕಲ್ಮಾಣಕಟಕನಿವಾಸಿಗಳು ಹಾಹಾರವಂಗಳು. 
ಸೂಸುವಾನನರಾಗಿ ಬಸವಾ ಎನುತೊಲಲುತಿರಲು (ಬಸಪು ೩೭-೨೧). ([ಸಂ.1 


ಹಾಹೂಕ (ನಾ). ಹಾ, ಹೂ ಎಂದು ಉದ್ಗರಿಸುವವನು (?) : ಪಿಮ್ಮೆಟ್ಟದಡಿಯ 


ನೊಮ್ಮೂಮ್ಮೆ ಪದಲಾಘದಿಂ ಹಿಮ್ಮೆಟ್ಟಿ ಹೊಳೆದು ನೆಗೆದೆಕ್ರಿ ಕ್ರಮಮಸ್ತಕಮಗುಮ್ಮುತಿಹ 
ಗದೆಗದೆಯ ತಟ್ಟಿ ತದ್ದಂಗಮಂ ಮುಟ್ಟಿಸದ ಚತುರಿನಿಂದ ನಿಮ್ಮನೆಮ್ಗೆಲುವೆಂದು, 
ಮೂದಲಿಸಿ ತೂಕರಿಸಿ ದಿಮ್ಮಿದಿರಗೊಡುತಲೊಲೆದತ್ತಿತ್ತ. ಹಾಹೂಕರೊಮ್ಮಿಂದ 
ಕಾದಿದರ್‌ (ಜನಮು. ೧೩-೬೪). (?] 

"ಪಾಪೆ' ನೋ. 


ಬಿರುದಿನ ಪೆಂಡೆಯ : ಪೆಂಡೆಯದ ವಾಮಾಂಘ್ರಿ ಮೆಟ್‌ದಿರೆ ಹಿಂಡುದೇವರ 
ಹಾಹೆದೊಡರಲಿ ಗಂಡುಗಲಿ ಪರಿಪಳಿಯುಟ್ಟು . . . ಖಡ್ಗವ ಕೊಂಡು ರುಳಪಿಸಿದ 
(ಕಾಶಿರಾ. ೪೧-೩). [ಹಾಹೈ (ಆ ಪಾಪೆ) 4 ತೊಡರು (ಆ ತೊಡರ್ಕ್‌)) 


ಹಾಳ್‌ "ಪಾಖ್‌' ನೋ. 
|ಹಾಳ್ಮ '"ಪಾಖ್‌' ನೋ. 
-ಹಾಳ್ಯ (ಪ್ರ). ಹಾಳುಮಾಡುವವನು ಎಂಬರ್ಥದಲ್ಲಿ “ಸೇರುವ ಪ್ರತ್ಯಯ: 


“ಕಾಗದಹಾಳ' ಪರಾ. (ಹಾಳು (ಆ ಪಾಟ್‌) + - ಅ) 


ಹಾಳಂಬಡು 'ಪಾಟಂಬಡು' ನೋ. 
[ಹಾಳತ, ಪಾಳತ, ಹಾಳಿತ (ನಾ). ಹೆಚ್ಚು ಕಡಿಮೆಯಿಲ್ಲದಿರುವಿಕೆ; ಅಗತ್ಯಕ್ಕೆ 


ತಕ್ಕ ಪ್ರಮಾಣ; ಹದ: ಪ್ರಚಲಿತವಿಮರ್ಶೆಯ ಅತ್ಕಂತ ವಿಚಿತ್ರವೂ ನಿರುತ್ಸಾಹ 
ದಾಯಕವೂ ಆದ ಲಕ್ಷಣಗಳಲ್ಲಿ ಒಂದು: ಹಾಳತ ಗಾಂಭೀರ್ಯ. ದೃಷ್ಟಿವೈಶಾಲ್ಮಗಳ 
ಅಭಾವ (ಸಾಒಪ್ರ ೨೮೬); ಮಲ್ಲಿಗೆಯ ಕಂಪಿಗೂ ಹಿರಿದಿದರ ಸೌಗಂಧ ಯಾವ ಕಂಠವು 
ಇದಕ್ಕೆ ಹಾಳತಹುದು? (ಪ್ರವಾತೋ. ೧೦೮). ಸಿ ಪಾಳತ: ಸಲೆ ಚರಾಚರ ಜೀವರಾಸಿ 
ದೇಹಂಗಳವು ನೆಲೆಯಾಗಲಾನವರ ಪಾಳತಮದಾಗಲಿವು ಪಿರಿದು ಕಿಜ್‌ದಾಗಿ 
ತೋಲೌದೊಡದೇಂ ಕಡೆಗೆ ಕೇಳಲ್‌ಯಲಾರ್ಗಂ ಪೊಜತೆ (ಹಾಲಾಸ್ಕ. ೩-೧೪-೧ ರಗಳೆ). 
ಹಾಳಿತ: ಕೊಡಸಿಗೆತಿಗುಡು ಓಮ ಅತಿಭಜೆ . . . ಇವಂ ಮೊಸರಿಂದರೆದು 
ಗಟ್ಟಿಮಜ್ಜಿಗೆಯಲ್ಲಿ ಕದಡಿ ಹಾಳಿತವಾಗಿ . . . ಊಟ ಮಾಡಲು ಜ್ವರಾತಿಸಾರ ಗುಣಮಕ್ಕುಂ 
(ಸಕವೈ. ೩೦೭); ತಮ್ಮ ತಮ್ಮ ಪದವಿಯ ಗರ್ವ ಕೈ ತಕ್ಕ ಹಾಗೆ ಹಾಳಿತವಾಗಿ `ದಿಟ್ಟದಿಂದ 
ನೀಟಾಗಿ ಕುಳಿತು . . . ದೃಷ್ಟಿಸಿ ನೋಡಿದನು (ಕೋಹಿನೂ. ೭೮). ದೇ. 8 ತುಳು. ಹಾಳಿತ) 


[ಹಾಳಲು (ನಾ). ಜಮಾನು; ಭೂಮಿ: ಹಳ್ಳಿಯ ಹಾಳಲೊಳು ಬೇವನಿತು ಜೀವವ 


ತೋಣಿ ಕಂಡು (ಸಾಳ್ಟಭಾ. ೧೯-೩೬). [ಹಾಳು (ಆ ಹಾಯ್‌) 4- - ಅಲು (ಆ - ಅಲ್ಮ್‌)| 


ಹಾಳವಿಸು (ಕ್ರಿ). ಮೆರೆ; ಪ್ರದರ್ಶಿಸು (?): ತಾಳ ಮದ್ದಳೆಯಾವುಜಂ ಶ್ರುತಿಗಾಳೆ 


ದಂಡಿಗೆಯರುಮೆ ವೀಣೆಯ ತಾಳಿ ನಿಂದರು ಶ್ರುತಿಯನಾರೈವುತ ಲತಾಂಗಿಯರು ಮೇಳ 
ಕಂಗೆಸೆದಿತ್ತು ಗಾಡಿಯ ಹಾಳಎಸುತಲಿ ಪಾತ್ರದವರು ಚಢಾಳಿಸುತೆ ನಿಂದರು ವಿಲಾಸದಿ 
ರಂಗಮರಿಟಪದಿ (ಶಂಕದಾ. ೨-೬೪). [? 3 - ಇಸ್ಕು] 


ಹಾಳಹಳ (ನಾ). ಘೋರವಾದ ವಿಷ; ಹಾಲಾಹಲ: ಒಡಲನಸಿತಂ ಮಾಡಿದಂದಿನ 


ಕಡುಪಿನಗ್ಗದ ಹಾಳಹಳವಿಂತಡಸಿ ಬಂದುದೆನುತ್ತ ಲಕ್ಷಿ ೀರಮಣನಳುಕಿದನು 
(ಬಸಪು. ೫೮-೬೨); ಈ ಹಾಳಹಳ ವಿಷದಡಿಗೆಯನು ಬಡಿಸಿದಡೆ ಮೇಣುಂಡು 
ಬಾಳುವವರಾರೆನುತ ಬಹಳ 'ಜ್ವಾಲೆಯೊಳು ನಿಂದಂತೆ ರೋಷಕರಾಳಮುಖ ನೋಡಿದಳು 
ತನ್ನೆಡಬಲದ ಪಟುಭಟರ (ನಿಭಾಗ. ೫-೬-೩೦). [ಆ ಸಂ. ಹಾಲಾಹಲ] 


ಹಾಳಾಹಳ "ಹಾಲಾಹಲ' ನೋ. 
ಹಾಳ್ಮಿ "ಪಾಳೆ' ನೋ. 


ಹಾಳ್ಮಿ ೮೮೮೩ ಹಾಳುಹರಿ 


ಹಾಳ್ಕಿ “ಪಾಟ್ಡ್‌' ನೋ. (ಹನ್ನೊಂದ. ೨೪). ೨. ಬರಿದಾಗಿರು; ಹಾಳುಗರೆ: ಊರು ಬಿಕೋ ಎಂದು 

ಹಾಳಿಗೆಡು "ಪಾಟ್‌ಗೆಡು' ನೋ. ಹಾಳುಬಡಿಯುತ್ತಿತ್ತು (ರಂಗಕ. ೧೨೯). [ಹಾಳು (ಆ ಪಾಯ್‌) 4 ಬಡಿ] 

ಹಾಳಿಡು "ಪಾಟ್‌ಡು' ನೋ. ಹಾಳುಬಾವಿ "ಪಾಟ್ಕಾವಿ' ನೋ. 

ಹಾಳೆತ "ಹಾಳತ' ನೋ. ಹಾಳುಬೀಡು (ನಾ). ನಾಶವಾದ ಸ್ಥಳ; ಹಾಳು ಬಿದ್ದ ಜಾಗ: ಸೂಸಪುರಿ 

ಹಾಳಿಹದ್ದು, ಹಾಳಿಹದ್ದು '(ನೌ). ಒಂದು ಬಗೆಯ ಹದ್ದು: ನಾಳೆ ನಾಡದು | 5 | ಬೆಳಗದೋ, ಪಾಡದೋ ಮತ್ತೆ? ಹಾಳುಬೀಡೆನಿಪುದೇ ಇನ್ನೆದಕೆ ಹೊತ್ತೆ? (ಪಾರಸಿ. 
ಎಂದು ಹೀಗೆ ಬಾಳುವ ಕಾಲದಿ ಯಮನು ಕೋಳಿಪಿಳ್ಳೆಯಾಡುವಾಗ ಹಾಳಿಹದ್ದಿನಂತೆ |' ೭-೧೫೦). [ಹಾಳು (ಆ ಪಾಯ್‌) * ಬೀಡ್ಕು! 


ಒಯ್ಯುವ (ಪುರಂದ. ೩-೮೧-೪); ಮಲೆಯ ಭನಬನದ ತರಿವ ಮೂಡಲಗಾಳಿ, ಹಸಿರು] |ಹಾಳುಬೀಳ್ಕು “ಪಾಳುಬೀಳು' ನೋ. 
ಬಯಲಿಗೆ ತರುತಲಿರುವ ಪಡೆವಲ ಗಾಳಿ, ಹಾಳಿಹದ್ದುಗಳಂತೆ ತಡುತಿರುವದ ನೋಡುವೆನು , |ಹಾಳುಬೀಳ್ಕು (ನಾ). ನಾಶ ಹೊಂದುವಿಕೆ: ಮಾನವನ ರೂಪ ಗುಣಗಳನ್ನೆಲ್ಲಾ ತನ್ನ 
(ಉಯ್ಯಾಲೆ. ೧೫-೬). ಹಾಳೆಹದ್ದು: ಅಲ್ಲಲ್ಲಿ ಹಾಳೆಹದ್ದಿನ ಗೂಡುಗಳು ಕಣ್ಣಿಗೆ [ ಬಣ್ಣದಿಂದ ಪವಿತ್ರಗೊಳಿಸುವ ಈ ಸೌಂದರ್ಯ ಇದ್ದಕ್ಕಿದ್ದ ಹಾಗೆ... ಈ ಲೋಕವನ್ನು 
ಷೇಭತ್ಸವಾಗಿ ಕಾಣುತ್ತಲಿವೆ (ಜನಜೀ. ೬೬). [ಹಾಳ್ಗಿ *-ಹದ್ದು (ಆ ಪರ್ದು)। 10| . ಹಾಳುಬೀಳಾಗಿಸುವುದೇತಕ್ಕೆ? (ಸೌಂದಸ. ೩೧). [ಆ ಹಾಳುಬೀಳು ] 
ಹಾಳಿಹಸುಗೆ (ನಾ). ಯೋಗ್ಯವಾದ ರೀತಿ; ಉಚಿತವಾದ ನಡವಳಿಕೆ: | ಗ ಪಾಖ್ಟಾವಿ' ನೋ. 
ಹಾಳಿಹಸುಗೆಯನಲ್‌ಯದಾ ಹೀಹಾಳಿಗೆಡಿಸಿದೆನಂದು ಸಭೆಯಲಿ ಖೂಸನವಗತತನ] | | ಹಾಳುಮನೆ 'ಪಾಟ್ಮನೆ' ನೋ. 
ನೋಡದೆ ನಿಮ್ಮ ಮೆಛ್‌ಯೆಂದ (ಕುವ್ಮಾದ್ರೋ. ೧-೨೬). | ಹಾಳುಮೂಳ (ನಾ). ಕೆಟ್ಟವನು; ದುಷ್ಟ: ಅವನೊಬ್ಬ ಹಾಳುಮೂಳ (ರೂಢಿ). 
(ಹಾಳ್ಕಿ (< ಪಾಟ್ಕ್‌) 4 ಹಸುಗೆ (< ಪಸುಗೆ)) | i [ಹಾಳು (ಆ ಪಾಯ್‌) 4 ಮೂಳ, (ಆ ಮೂಲ)] 
ಹಾಳು "ಪಾಖ್‌' ನೋ. 15|ಹಾಳುಮೂಳಿ (ನಾ). ಕೆಟ್ಟವಳು; ಕೆಟ್ಟ ಹೆಂಗಸು: ಆ ಹಾಳುಮೂಳಿ ಸುಳ್ಳು 
ಹಾಳುಕೊಂಪೆ (ನಾ). ೧. ನಿರ್ಜನವಾದ ಸ್ಥಳ. ೨. (ಆಲಂ) ಬೇಡವಾದ ಹೇಳುತ್ತಿದ್ದಾಳೆ (ಕಲ್ಲಿಕಾ. ೪೦). [ಹಾಳುಮೂಳ -- - ಇ) 
ಸ್ಥಳ; ಇಷ್ಟವಾಗದ ಊರು: ಆ ಹಾಳುಕೊಂಪೆಯಲ್ಲಿ ಅವರ ಬೈಗಳು ಕೇಳಲೆಂದು | ಹಾಳುಮೂಳು (ನಾ). ಕೆಲಸಕ್ಕೆ ಬಾರದುದು; ವೃರ್ಧವಾದುದು: ಹಾಳುಮೂಳು 
ಹೋಗಬೇಕಿತ್ತೆ? (ವಾತ್ಸಲ್ಮ. ೪೬). [ಹಾಳು (ಆ ಪಾಟ್‌) *- ಕೊಂಪೆ] ಇದರ ಜೊತೆಗೆ ಸೇರಿಸಬೇಡಿರಿ (ಮರಳಿ. ೧೫೪). [ಹಾಳುಮೂಳ * - ಉೃ| 
ಹಾಳುಗ (ನಾ). ಹಾಳುಮಾಡುವವನು: ಹಾಳುಗ ನಾಂ ಕಾಳುಗ ನಾಂ ಕೀಳುಗ ನಾಂ | (ಹಾಳುಮೆಣಸು (ನಾ). ಒಂದು ಬಗೆಯ ಮೆಣಸು: ಪೂರ್ವ ಪಶ್ಚಿಮ ಉತ್ತರ 
ಏಳು ಬೇಲಿಯಂ ಕಳಿಡವ ನಾಂ ಭಾಳಾಕ್ಷ ನಿಮ್ಮ ಆಳಿನ ಆಳಿಗೆ ಸರಿಯೇ (ಶಂಕಕಂ. ೧೦೨). | 201 ದಕ್ಷಿಣಾದಲ್ಲೂ ತಿರಿಗಾಡುವ ಹಾಳುಮೆಣಸು ಬೂಸ ನಾನಾ ಸರಕ್ಕುನಡೆ ೧ಕ್ಕೆ ಗೆಟ್‌ ೮೦ 


[ಹಾಳು (ಆ ಪಾಟ್‌) 4 - ಗೈ] (ಎಕ. ೩೪1 ಗುಬ್ಬೆ. ೭೩-೬೮; ಸು. 1672). 18 ಇದು "ಕಾಳುಮೆಣಸು' ಎಂದಿರಬಹುದೆ?) 
ಹಾಳುಗರೆ ' "ಹಾಳ್ಗರೆ' ನೋ. ಹಾಳುಮೊರಡಿ (ನಾ). ನಿರ್ಜನವಾದ ಬೆಟ್ಟ: ಹಾಳುಮೊರಡಿಗಳಲ್ಲಿ ಊರ ದಾರಿಗಳಲ್ಲಿ 
ಹಾಳುಗಸ (ನಾ). (ಹೊತ್ತು ಮೂಡಿದ ಕೂಡಲೆ ತೆಗೆಯಬೇಕಾದ) ಹಿಂದಿನ ಕೆಲ್‌ ಬಾವಿ ಹೂಗಿಡುಮರಂಗಳಲಿ . . . ಹಿರಿಯಾಲದ ಮಠದಲ್ಲಿ ಮನೆಯ ಮಾಡಿ 

ದಿನದ ಕಸ: ಮರುದಿನ ಮುಂಜಾನೆ ಎಂಟು ಗಂಟೆಯಾದಕೊ . . . ಹಾಳುಗಸವನ್ನೂ (ಬಸವ. ೫೫೭). [ಹಾಳು (ಆ ಪಾಯ್‌) 4 ಮೊರಡಿ; (ಆ ಮೊರಡ್ಕು)] 

ತೆಗೆಯುವ ಮನಸ್ಸಾಗಲಿಲ್ಲ (ಗಂಗಾಸಾ. ೬೮). [ಹಾಳು (ಆ ಪಾಟ್‌) 4 ಕಸ] ೬ | ಹಾಳುಮೋರೆ (ನಾ). ಕುಂಕುಮವನ್ನು ಇಟ್ಟುಕೊಳ್ಳದಿರುವ ಮುಖ: 
ಹಾಳುಗುಡಿ (ನಾ). ಹಾಳು ಬಿದ್ದ ದೇವಾಲಯ; ನಾಶವಾದ ದೇವರ ಗುಡಿ: ಹಾಳುಮೋರೆಯಲ್ಲಿರಬಾರದು ಕುಂಕುಮ ಇಟ್ಟುಕೋ (ರೂಢಿ). 

ಮೆಸೆಯುತಿಹ ಮತ್ಸರದ ನೆರೆಯೊಳಿರುವುದಕಿಂದ ಹಸನಿಲ್ಲದ ಹಾಳುಗುಡಿಯೆ ಲೇಸು (ಕನಕ. [ಹಾಳು (ಆ ಪಾಯ್‌) 3- ಮೋರೆ (ಆ ಮೋಜೆ)! 


೧-೩); ಆ ಮಾವಿನ ತೋಪಿನ ಕತೆ, ಹಳ್ಳದ ಇತಿಹಾಸ, ಹಾಳುಗುಡಿಯ ಐತಿಹ್ಕ : . .| |ಹಾಳುವರಿ (ಕ್ರಿ). ಕೆಟ್ಟು ಹಾಳಾಗು; ನಾಶವಾಗು: ಆ ಕುಂಟೆ ಒಡೆದು ಹೋಗಿ 
ಇಂಥ ವಿಷಯಗಳನೆಲ್ಲ ಅವರು ಬಹು ರಮ್ಮವಾಗಿ ಹೇಳುತ್ತಾರೆ (ಮುಂಗಾಮು. ೯೬). ಖಿಲವಾಗಿ ಇರಲಾಗಿ ಕಟಿಸುವರಾರೂ ಇಲ್ಲದೆ ಹಾಳುವರಿದುಯಿರಲಾಗಿ ನಾಉ ವಿಚಾರಿಸಿ 
[ಹಾಳು ( ಪಾಯ್‌) 4 ಗುಡ್ಡಿ]' 30, ... ಆ ಕುಂಟೆಯನೂ ಕಟ್ಟಿಸ್ತೇಉ (ಸೌಇಇ. 0-4, ೫೯೧-೯; 1539). 
ಹಾಳುಗೆಡವು `ಪಾಟ್ಲೆಡಪು' ನೋ. | [ಹಾಳು (ಆ ಪಾಯ್‌) *- ಪರ್ಮಿ (ಆ ಪಣ) 
ಹಾಳುಗೆಡಹು "ಪಾಟ್‌ ಡಪು' ನೋ. 'ಹಾಳುಸುರಿ "ಪಾಳ್ಪುರಿ' ನೋ. 


ಹಾಳುಗೆಡು (ಕ್ರಿ). ಹಾಳಾಗು; ನೀತಿಗೆಡು: ಜೋಳವಾಳಿಯಾನಲ್ಲ ವೇಳೆವಾಳಿಯವ ಹಾಳುಹಂಪೆ (ನಾ). ಪಾಳುಬಿದ್ದ ಪಂಪಾಕ್ಷೇತ್ರ; ಹಾಳಾದ ಹಂಪೆ: 'ಈ 


ನಾನಯ್ಮಾ ಹಾಳುಗೆಟ್ಟೋಡುವ ಆಳು ನಾನಲ್ಲಯ್ಕಾ ಕೇಳು... ಮರಣವೇ | ; ದೇವಾಲಯವು ಈಗಲೂ 'ಕರ್ಣಾಟಕರಾಜ್ಕದ ಹಿರಿಮೆಯನ್ನು ಹಾಳುಹಂಪೆಯಲ್ಲಿ 
ಮಹಾನವಮಿ (ಬಸವ. ೬೯೮); ಎಲ್ಲ ಬಿಟ್ಟು ಆ ಹಾಳುಗೆಟ್ಟಪಳ ಖಾನಾವಳಿಗೇ ಏಕೆ |35| ಎತ್ತಿ ತೋರಿಸುವಂತೆ ಕಾಣುತ್ತದೆ (ಭಾರದ. ೫೦೭). [ಹಾಳು (ಆ ಪಾಯ್‌) 4 ಹಂಪೆ] 
ಹೋಗಬೇಕಿತ್ತೋ (ಮೂರುದಾ. ೧೮೪). [ಹಾಳು (ಆ ಪಾಟ್‌) + ಕೆಡು] ಹಾಳುಹಣೆ (ನಾ). ಕುಂಕುಮ, ಬೊಟ್ಟು ಇತಾದಿಗಳನ್ನು ಇಟ್ಟಿರದ 
ಹಾಳುಗೇಡಿ (ಕ್ರಿ). ವೃರ್ಥಗೊಳಿಸುವವನು; ನಾಶಮಾಡುವವನು: ಹಾಳುಗೇಡಿಯೇ ಬೋಳುಹಣೆ : ಸುಭಗೆ ಹಾಲು ಮೊಸರು ಬಡಿಸಲು ಬಂದಾಗ `ಅವನ ದೃಷ್ಟಿ ಆಕೆಯ 
:ನಾನು, ಯಾಕೆ? ಈ ಹೂ ಬಿಸಾಡಿದುದಕ್ಕೇನು? ಅದು ಮರದಲ್ಲಿದ್ದರೇನು ಸಂಭ್ರಮ ಹಾಳುಹಣೆಯ ಕಡೆಗೆ ಬಿದ್ದಿತು (ಗಂಗಾಸಾ. ೮೨). 
ವಾಗುತ್ತಿತ್ತು . . . ಎಂದನು (ಮುಗಿಯು. ೧೭). [ಹಾಳು (< ಪಾಯ್‌) 4 ಕೇಡಿ) [ಹಾಳು (ಆ ಪಾಯ್‌) *- ಹಣೆ, (« ಪಣೆ,)] 
ಹಾಳುಗೋಡೆ “ಪಾಟ್ಲೋಡೆ' ನೋ. 40 ಹಾಳುಹರಟೆ (ನಾ). ಪ್ರಯೋಜನವಿಲ್ಲದ ಮಾತು; ಕಾಡುಹರಟೆ: ಹಾಳು 
ಹಾಳುದೇಗುಲ "ಪಾಟ್ಲೇಗುಲ' ನೋ. - ಹರಟೆಯಾಡಿ ಮನವ 'ಬೀಳು ಮಾಡಿಕೊಳ್ಳಬೇಡಿ (ಪುರಂದ. ೧-೧೬೭-೩); ಹಂಬಲಸಿ 
ಹಾಳುಬಗೆ. (ಕ್ರಿ). ಕೆಡುಕನ್ನು ಹಾರೈಸು; ಕೆಟ್ಟುದನ್ನು ಬಗೆ: ಹೀಗೆ ಹಗೆ ಮಾಡಿ ಹಾಳುಹರಟೆಗಳ ವರಟೆಗಳ ಹರಟೆಗಿಂತ ನಂಬಿ ಹರಿದಾಸರೊಳು ಪೊಂದುವುದೆ ಲೇಸು 
ಇವನಿಗೆ ಹಾಳುಬಗೆದವರಲ್ಲಿ ಕೇಮರಬಲ್ಲಾಳನೇ ಮೊದಲನೆಯವನು (ಕಗದ್ಯ. ೬೭). (ಪುರಂದ. ೪-೨೧-೧); ಬಾಲಸನ್ಮಾಸಿಗೆ ಹಾಳುಹರಟೆ ಯಾಕೆ? (ಗಾದೆ). 
[ಹಾಳು (< ಪಾಯ್‌) -- ಬಗೆ) [ಹಾಳು (ಆ ಪಾಟ್‌) ೬ ಹರಟೆ) 


ಹಾಲುಬಡಿ (ಕ್ರಿ). ೧. ಕೆಡಿಸು; ಹಾಳಾಗಿಸು: ಮುತ್ತಿನಂಥಾ ಹುಡುಗಿ ಸಂಸಾರ | 55 | ಹಾಳುಹರಿ (ನಾ). ಕೆಟ್ಟಪದಾರ್ಥ; ಹೊಲಸುಪದಾರ್ಥ: ಬಾಳುವಲ್ಲಿ ಬದುಕುವಲ್ಲ 
ಹಾಳುಬಚದು ಈ ಚಿಕ್ಕ ಪುಟ್ಟವರನ್ನ ಒಯ್ಕೋ ಬದಲು ನನ್ನ ಒಯ್ಯಬಾರದಿತ್ತೇನಪಾ ಗುರುಲಿಂಗಜಂಗಮವನಅಿಯದೆ ಹಾಳುಹರಿಯ ತಿಂದ ಶುನಕನಂತೆ ಕಾಲ್ಗೆಡೆದು 


ಸ ಹಾಳುಹೊಟ್ಟೆ 


ಓಡಾಡಿ ಏಳಲಾಣದೆ ಬಿದ್ದಾಗ ಶಿವಾ ಎಂದರೆ ಅಲ್ಲಿ ದೇವನಿಪ್ಪನೇ (ವಚಸಂ. ೪೭-೭೦). 
[ಹಾಳು (ಆ ಪಾಖ್‌) + ಹರಿ?) 

ಹಾಳುಹೊಟ್ಟೆ (ನಾ). ೧. ಬರಿದಾದ ಉದರ; ಖಾಲಿಹೊಟ್ಟೆ: ಗಿಡಗವು, | | 
ದೊರೆಯೇ ಆಹಾರವೇನೂ ಸಿಕ್ಕದೆ ಹಸಿವಿನಿಂದ ಈ ಒಂದು ಪಕ್ಷಿಯನ್ನಾದರೂ 
ತಿನ್ನೋಣವೆಂದು ಬಂದ ನನ್ನನ್ನು ಹಾಳುಹೊಟ್ಟೆಯಲ್ಲಿ ಕಳುಹಿಸುವುದು ಧರ್ಮವೊ.. . . | 5 
ಎಂದು ಕೇಳಿತು (ನೀತಿಚಂ. x೪. ೧೯). ೨. (ಆಲಂ) ಕೆಟ್ಟಹೊಟ್ಟೆ: ಈ 
ಹಾಳುಹೊಟ್ಟೆಯಿಂದ ಎಷ್ಟು ಮಾತುಗಳನ್ನು ಕೇಳಬೇಕೋ ? (ರೂಢಿ). 

[ಹಾಳು (ಆ ಪಾಯ್‌) 4 ಹೊಟ್ಟೆ (< ಪೊಟ್ಟೆ )] 

ಹಾಳೂರು "ಹಾಟೂರ್‌' ನೋ. 

ಹಾಳೆ "ಪಾಳೆ' ನೋ. 

ಹಾಳೆ "ಹಾಲ್ಕೆ' ನೋ. 

ಹಾಳೆಕಿಳ್ಳಿ (ನಾ). (ಕರಾ) ಅಡಕೆಯ ಗೊಂಚಲಿನ ಮೇಲಿರುವ ಪೊರೆ; 
ಅಡಕೆಪಟ್ಟೆ: ಅಡಕೆತೋಟದಲ್ಲಿ . . . ಮರದ ಬುಡಗಳಿಗೆ ಹಾಳೆಕಿಳ್ಳಿಯಿಂದೆ 
(ಅಡಿಕೆಮರದ ಎಲೆಯ ಬುಡದಲ್ಲಿರುವ ಹಾಳೆಯಿಂದ ತಯಾರಿಸಿದ ನೀರು ಹಾಯಿಸುವ 
ಸಾಧನ) ನೀರೆರಚುವುದನ್ನು ನೋಡಲು ನಮಗೆ ತುಂಬಾ ಆನಂದವಾಗುತ್ತಿತ್ತು. 
ಹಾಳೆಕಿಳ್ಳಿಗಳನ್ನು ಹಿಡಕೊಂಡು , ನಾವೂ ಸಿಕ್ಕಿದತ್ತ ತಮಾಷೆಗಾಗಿ 
ನೀರೆರಚುತ್ತಿದ್ದೆವು (ಕುರುಕಾ. ೨೮). (ಹಾಳೆ, (ಆ ಪಾಳೆ,) Ra ಕಳ್ಳಿ] 

ಹಾಳೆಕೊಟ್ಟೆ (ನಾ). ಅಡಕೆಹಾಳೆಯಿಂದ ಮಾಡಿದ ದೊನ್ನೆ: ನಾಲ್ಕಾರು 
ಕಾರೇಡಿಗಳೂ . . . ಪೀಂಚಲು ಹಿಡಿದಿದ್ದ ಹಾಳೆಕೊಟ್ಟೆಗೆ ಬಿದ್ದುವು (ಮರಮ. ೧೬೩೭. | 

` (ಹಾಳೆ, ( ಪಾಳ್ಕೆ) 4 ಕೊಟ್ಟೈ] 

ಹಾಳೆಟೋಪಿ (ನಾ). ಅಡಕೆಹಾಳೆಯಿಂದ ಮಾಡಿದ ಟೋಪಿ: ಮಲೆನಾಡಿನಲ್ಲಿ 
ಹಾಳೆಟೋಪಿಗಳ ಉಪಯೋಗ ಹೆಚ್ಚು (ರೂಢಿ). (ಹಾಳೆ, (ಆ ಪಾಳೆ,) *..ಟೋಪಿ] 

ಹಾಳೆಹದ್ದು "ಹಾಳಿಹದ್ದು' ನೋ. ` 

ಹಾಳೇರಿಸು (ಕ್ರಿ). ಕೆಡಿಸು; ನಾಶಪಡಿಸು : ನೀಚಜಾತಿಯವರೊಡನೆ ಪಂತಿಯೂಟದ 
ಸವ್ಮವಹಾರವಾಗುವಂತೆ ಎಂತೋ ಏರ್ಪಡಿಸಿ ಮತಾಚಾರಗಳನ್ನು ಹಾಳೇರಿಸಿದ 
ಸೇನಾಪತಿ ಬಸವಲಿಂಗಣ್ಣನೂ ಉಂಟು (ಬೆಟ್ಟಅ. ೪೮-೨೧). | 


| 


10 


15 


ಆಟಕ್ಕಾಗಿ 


20 


25 


(ಹಾಳು (ಆ ಪಾಟ್‌) + ಏರಿಸು(< ಏಜ್‌ಸು)) 
ಹಾಳೊಡಲ್‌ (ನಾ). ೧. ವ್ಯರ್ಥವಾದ ದೇಹ; ನಿರರ್ಥಕವಾದ ಶರೀರ. 
೨. (ಆಲಂ) ವ್ಯರ್ಥವಾಗಿ ಜೀವಿಸುವ ವೃಕ್ತಿ: ದೇವಬಾಳೆ . . . ಹಂಸೆ 
ಮಯೂರಾದಿಗಳ ಕಾಣ್ಮ್ಕೆಯೆಂಬುದು ಶಿವಭಕ್ತಿಯಿಲ್ಲದ ಹಾಳೊಡಲ್ಲಳಂ ಕಂಡ ಶಿವಭಕ್ತ 
ನಂತೆ ಕಣ್ಣೇಟು (ನಂಬರ. ೧೬-೧೨). [ಹಾಳು (ಆ ಪಾಯ್‌) 4 ಒಡಲ್‌) 
ಹಾಳ್ಗರೆ, ಹಾಳುಗೆರೆ (ಕ್ರಿ). ಬರಿದಾಗಿರು; ಶೂನ್ಮವಾಗಿರು: ನಾಯಕತ್ವವಿಲ್ಲದೆ 
ಹಾಳ್ಗೆರೆಯತ್ತಿರುವ ಅಂಗಡಿಯಲ್ಲಿ . . . ಕಡುಕಾವಲ್ಲುಡುತ್ತಿರುವರು (ಐರುಗಂ. ೧೨-೮). 
ಹಾಳುಗರೆ : ಮನೆ ಹಾಳುಗರೆಯುತ್ತಿದೆ (ಜಮಾನ್ಹಾ. ೪೬). 
(ಹಾಳ್‌(< ಪಾಯ್‌) ೬ ಕರೈ (ಆ ಕಜ) ] 
ಹಾಳ್ಗೆಯ್‌ 'ಪಾಳ್ಗೆಯ್‌' ನೋ. 
ಹಾಳ್ಮನೆ "ಪಾಟ್ಮನೆ' ನೋ. 
ಹಾಖಾಟ "ಪಾಯಾಟ' ನೋ. 
ಹಾಕೆ, ಹಾರಿಕೆ (ನಾ). ೧. (ಪಕ್ಷಿಯಂತೆ) ಆಕಾಶದಲ್ಲಿ ಚಲಿಸುವಿಕೆ; | 
ಹಾರಾಡುವಿಕೆ:, ಏಜೌದುದು ಹಯವಮಮ ಗರುಡನ ಹಾಣಿಕೆಯ ಹವಣಿನಲಿ 
ಹಾರಿಕೆ: ೧. ಪಕ್ಕಗಳು ಬಲಿತಿಲ್ಲ, ಹಾರಿಕೆ ಕಲಿತಿಲ್ಲ | 
(ಸಖೀಗೀ. ೩೩-೬೨೭). ೨. ನೆಗೆತ; ಲಂಘನ : ನೋಟಕರಿಗಾಶ್ಚರ್ಯಮಾಗೆ ಹಾರಿಕೆಗಳೊಳು | 
ನೀಟಿನಿಂದೆಡಬಲಕೆ ಸುತ್ತಿ (ಕೃಷ್ಣಎ. ೫-೧೦೭); ವಿರಿಂಚಿಮಹಾರಾಜರು ಒಂದೇ ಹಾರಿಕೆಗೆ 
ಮನೆಯೊಳಗಿಂದ ಹೊರಗೆ ಬಂದರು (ಕುರಿಒಂ. ೩೩). ೩. (ಆಲಂ) ವಿಷಯವನ್ನು 


40 


(ತೊರಲಾ, ೬-೩೦-೧೩). 


೮೮೮೪ 


ಹಿಂಗಟ್ಟು 


ಹಾರಿಕೆಯ ಉತ್ತರ ಎ ವಿಷಯವನ್ನು ಮರೆಸಿ ಕೊಡುವ ಉತ್ತರ; 
ಅಸ್ಪಷ್ಟವಾದ ಉತ್ತರ: ಮೂಸಬ್ಬ ಹಾರಿಕೆಯ ಉತ್ತರ ಕೊಟ್ಟನೆ ಹೊರತು ನೇರ , 
ಮಾತಾಡಲಿಲ್ಲ (ಒಡ್ಡಿಉ. ೮೩); ಅವರು ಹಾರಿಕೆಯ ಉತ್ತರ ಕೊಟ್ಟರು (ಗಂಮಾಯಿ. ೨೯೮). 
ಹಾರಿಕೆಯ ಮಾತು ಇ ವಿಷಯವನ್ನು ಮರೆಸಿ ಆಡುವ ಮಾತು: ನನಗೆ ಹಾರಿಕೆಯ 
ಮಾತು ಬೇಕಾಗಿಲ್ಲ, ಸ್ಪಷ್ಟವಿಷಯವನ್ನು ತಿಳಿಸು (ರೂಢಿ). ಹಾರಿಕೆಯ ಸುದ್ದಿ ಎ ಸ್ಪಷ್ಟ 
ವಲ್ಲದ ಸಮಾಚಾರ: ಹಾರಿಕೆಯ ಸುದ್ದಿಗಳಿಂದಲೆ ಸೇರಿಕೆಯ ಅಭಿಪ್ರಾಯಗಳನ್ನು 
ಪ್ರಸಾರ ಮಾಡುವ ಪ್ರಚಾರಕರೂ ಒಮ್ಮೊಮ್ಮೆ ವಾಚಕವರ್ಗದಲ್ಲಿ ಸೇರಿರುತ್ತಾರೆ 
(ಸಾಹಿಸಂ. ೧೯೭). |ಹಾಲು( ಆ ಪಾಟು) + - ಇಕೆ] ` 

ಹಾಜೌಸು "ಪಾಲ್‌ಸು' ನೋ. 


ಹಾಲು "ಪಾಟು ' ನೋ. 
|ಹಾಖ್ಮ "ಪಾಜ್ಮು' ನೋ. 


ಹಾಅುಗಣೆ (ನಾ). ಒಂದು ಬಗೆಯ ಬಾಣ; ಹಾರಿ ಬರುವ ಕಣೆ: ಹಾಟುಗಣೆಗಳ 
ಹರಸಿ ಹೆಮ್ಮೆಯ ಬೀಟ್‌ ಚದುರಿಗತನವ ಮೆಅಕಿದರೆ ನೀಜನೆಂಬರೆ ನಿನ್ನನೆನುತೆಚ್ಚನು 
ಧನಂಜಯನ (ಜುವ್ಕಾಕ. ೨೨-೩೦). (ಹಾಲು, (4'ಪಾಲು,) * ಕಣೆ) 

ಹಾಖುಗುಪ್ಪೆ "ಪಾಖಂಗುಪ್ಪೆ' ನೋ. 

ಹಾಲುವಲೆ (ನಾ). ಒಂದು ಬಗೆಯ ಬಲೆ: `ಸಿಡಿವವಲೆ ಸಿಲುಕುವಲೆ ಹಾಜುವಲೆ 
ಜಾಜುವಲೆ . . . ಗೂಢವಲೆ ಮಡಿಕೆವಲೆ ಮಂದಸಿನವಲೆಯ ಹೊಗಳ ಬೇಡವಡೆ 
ನೆರೆದುದೇನೆಂಬೆನು (ಹಚಕಾ. ೫-೮). [ಹಾಲು (ಆ ಪಾಟು) ೬ ಬಲೆ, 

ಹಾಟಂಬಡು "ಪಾಟಂಬಡು' ನೋ. 

ಹಾಟು 'ಪಾಯ್‌' ನೋ. ' 


|ಹಾಟೂರ್‌, ಹಾಳೂರು (ನಾ). ಹಾಳುಬಿದ್ದ ಊರು; ನಾಶವಾದ ಹಳ್ಳಿ: 


ಈಕೆ... ಒಣಕುಟ್ಟಔತ್ತ3 ದೆ ಪತ್ತಿದ ಹಾಟೂರ ನಾಯಂತೆ ತೊನ್ನರ ತುಟಿಯಂತೆ . . 
ತನ್ನ ದೌರ್ಭಾಗ್ಯಮಂ `ಬೇಟದ ಮೇಲೆ ನೆವಮಿಕ್ಕಿದಪಳ್‌ (ಲೀಲಾವ. ೨-೧೧೬ ವ). 
ಹಾಳೂರು: ಮಾಟವಿಲ್ಲದವನ ಭಕ್ತಿ ಹಾಳೂರ ಮುಂದಿಟ್ಟಿಹ ಕೋಳದಲ್ಲಿ ಕಾಲನಿಟ್ಟು 
ಕೀಲ ಜಡಿಕೊಂಡಂತಾಯಿತ್ತು (ಶೂನ್ಮಸಂ. ೨೨೮-೩೦); ಧನಕನಕವುಳ್ಳನಕ ದಿನಕರನ 
ವೋಲಕ್ಕು ಧನಕನಕ ಹೋದ ಮಲುದಿನ ಹಾಳೂರ ಶುನಕನಂತಕ್ಕು 
೧೨೩೭); ಹಾಳೂರಿಗೆ ಉಳಿದವನೇ ಗೌಡ (ಗಾದೆ). 
ಹಾಲ್ಮನೆ “ಪಾಟ್ಮನೆ' ನೋ. 
ಹಾಟ್ಮನೆಹಾಟ "ಪಾಟ್ಮನೆಪಾಟ' ನೋ. 
ಹಿಂಕಾರ (ನಾ). ೧. ಸಾಮಗಾನದ ಒಂದು ಪ್ರಭೇದ: ಉದ್ಲೀಥ, ಪ್ರಸ್ತಾವ, 
ಹಿಂಕಾರ, ಪ್ರತಿಹಾರ, ನಿಧನವೆಂಬ ೫ ಪ್ರಕಾರವಾಗಿ ಸಾಮಗಾನವು ಭಾಗಿಸಲ್ಪಟ್ಟಿರುವುದು 
(ಹಸಾರ, ೬-೧೪ತಾತ್ತರ್ಯ). ೨. ವಿಷ್ಣುವಿನ ಒಂದು ಹೆಸರು: ಗೋವುಗಳೊಳುದ್ಲೀಥನಿಹ 
ಪ್ರಸ್ತಾವ ಹಿಂಕಾರೆರಡು ರೂಪದಲಾವಿಯ ಜಗದೊಳಗಿಹನು ಪ್ರತಿಹಾರಂ ಹಯಗಳೊಳು 
(ಹಸಾರ. ೬-೧೪). 1ಸಂ.1 
ಹಿಂಕೋರೆ (ನಾ). ಖಡ್ಲಯುದ್ಧದ ಒಂದು ವರಸೆ; ಕತ್ತಿಯನ್ನು ಹಿಂದಕ್ಕೆ 
ಓರೆಯಾಗಿ “ಬೀಸುವಿಕೆ: ತಳಸಂಚು ಮೇಲ್ಸಂಚು ಹಿಂಕೋರೆ ಮುಂಕೋರೆ 
ಬಲಸನ್ನೆಯೆಡದ ಸನ್ನೆಯೊಳು ಅಲಗ ನೀಡಿದರಲಗಿನೊಳಾಂತು ನೆಗೆದು ಮೈ ಹೊಳೆದು 
ತಪ್ಪಿಸಿದನೆಲ್ಲವನು (ಭರಚ. ೬೩-೨೭). "ಮುಂಕೋರೆ' ಪರಾ. 
[ಹಿಂ (ಆ ಪಿನ್‌) ೬ ಕೋರೆ;] 


(ಸರ್ವಜ್ಞ. 
(ಹಾಟ (ಆ ಪಾಟ್‌) + ಊರ್‌] 


| ಹಿಂಗಚ್ಚೆ (ನಾ). ನಡುಪಟ್ಟಿಯ ಹಿಂಭಾಗಕ್ಕೆ ಸಿಕ್ಕಿಸಿದ ಪಂಚೆಯ ಅಥವಾ 


ಸೀರೆಯ ತುದಿ; ಹಿಂಭಾಗದಲ್ಲಿ ಸಿಕ್ಕಿಸಿದ ಕಚ್ಚೆ : ಇನ್ನು ಸಂಶಯವಿಲ್ಲೆನುತ ಚಿತ್ತಂ 
ನಲಿದು ಹಿಂಗಚ್ಚೆಯೊಳೆಸೆವ ತನ್ನ ಕುಡುಗೋಲಂ ತೆಗೆದು ಕೊರಳಂ ಪಣಿದುಕೊಳುತಿರಲು 


(ಬಸಪು. ೨೭-೧೮). [ಹಿಂ (ಆ ಪಿನ್‌) + ಕಚ್ಚೆ) 


ಮರೆಸುವಿಕೆ; ತೇಲಿಸುವಿಕೆ: ನೇರಪ್ರಶ್ನೆಗೆ ಅವರು ಕೊಟ್ಟ ವಿವರಣೆ ಕೇವಲ | ಆ |ಹಿಂಗಟ್ಟು (ನಾ). ೧. (ಕೈಗಳನ್ನು ಶರೀರದ) ಹಿಂಭಾಗದಲ್ಲಿ ಸೇರಿಸಿ ಹಾಕುವ 


ಹಾರಿಕೆಯದಾಗಿತ್ತು (ರೂಢಿ). 


ಕಟ್ಟು,- ಬಂಧನ: ತೋಳ ಹಿಂಗಟ್ಟುಗಳ ಮೋಣ್‌ಯ ಕಾಳಿಕೆಯ ಬಿಡುವಲೆಯ 


ಹಿಂಗಟ್ಟುಕಟ್ಟು ಆ೮೮ಖ ಹಿಂಗುರುಳು 


ನೀರೊಲ್‌ವಾಲಿಗಳ ಕುರುಭೂಪನಿದ್ದನು ತಮ್ಮದಿರುಸಹಿತ (ಕುವ್ಮಾಅ. ೨೫೧-೧): ಸದೆದ! | ಹಿಂಗರ್ತರಿಯೆಂಬುದು (ಖಡ್ಗಟೀ.೪ ೩೯). "ಮುಂಗರ್ತರಿ' ಪರಾ. 
ಭಟರನೆಲ್ಲ ಕದುಬಿ ಹಿಡಿದುಕೊಂಡು ಒಡೆದು' ಹಿಂಗಟ್ಟ ಕಟ್ಟಿದರು (ಸೌಂದಕಾ. ೮-೬೭). (ಹಿಂ (ಆ ಪಿನ್‌)+ ಕರ್ತರಿ] 
೨. ಹಿಂದಿನ ಸ್ಥಳ; ಹಿಂಭಾಗ: ಬಕನ ಬಳಗದಂತೆ ನಿಂದ ಬಿಲ್ಲ ಬಲ್ಲಣಿಯ ಹಿಂಗಟ್ಟಿ | ಹಿಂಗಾರ, "ಪಿಂಗಾರ' ನೋ. 
ನೊಳೆ ಮುಂಕಣಿಸಿ ನೆಗೆಪಿದ ಸಬಳಂಗಳ . . . ಕೊಂತಕಾಏರ ತಿಂತಿಣಿಯ ನಡುವೆ (ಗಿಂಕ. ಹಿಂಗಾರಿ "ಹಿಂಗಾರು' ನೋ. 
೬-5೫ ವ. ೩. ಕೊಳದ ಒಡ್ಡಿನ ಹೊರಭಾಗ: (8). (ಹಿಂ (ಆ ಪಿನ್‌) * ಕಟ್ಟು] | 5 | ಹಿಂಗಾರಿಮಳೆ "ಹಿಂಗಾರುಮಳೆ' ನೋ. 
ಹಿಂಗಟ್ಟುಕಟ್ಟು (ಕ್ರಿ). (ಕೈಗಳನ್ನು ಶರೀರದ) ಹಿಂಭಾಗದಲ್ಲಿ ಸೇರಿಸಿ | ಹಿಂಗಾರು, ಹಿಂಗಾರಿ (ನಾ). ೧. ವರ್ಷದಲ್ಲಿ ಬೀಳುವ ಕಡೆಯ ಮಳೆ: 
ಕಟ್ಟುಗಳನ್ನು ಹಾಕು; ಬಂಧಿಸು: ಶ್ರೀಕೃಷ್ಣನನ್ನು ಹಿಂಗಟ್ಟುಕಟ್ಟಿ ಅಲ್ಲಿಯೇ | | "ಹಿಂಗಾರುಮಳೆ' ಪರಾ. ೨. ವರ್ಷದ ಕಡೆಯ ಮಳೆಗಾಲದಲ್ಲಿ 
ಸೆರೆಯಲ್ಲಿ ಇಟ್ಟರೆ ಕೃಷ್ಣನ ಸಹಾಯ ಪಾಂಡವರಿಗೆ ತಪ್ಪಿ ಅವರು ಓಡಿ ಹೋಗುವರು | | ಈಶಾನ್ಯದಿಕ್ಕಿನಿಂದ ಬೀಸುವ ಗಾಳಿ; ಈಶಾನ್ಯವಾಣಿಜ್ಮಮಾರುತ: 
(ನೀತಿಚಂ. 1.೧೧). [ಹಿಂಗಟ್ಟು * ಕಟ್ಟು | | ಇವುಗಳಿಗೆ ಹಿಂದುಸ್ಥಾನದಲ್ಲಿ ಈಶಾನ್ಮ ಪರ್ಜನ್ಯ ಮಾರುತಗಳೆಂದೂ ಹಿಂಗಾರೆಂದೂ 
ಹಿಂಗಟ್ಟುಮುರಿ (ನಾ). ಕೈಗಳನ್ನು ಶರೀರದ ಹಿಂಭಾಗದಲ್ಲಿ ಸೇರಿಸಿ |10| ಹೆಸರುಂಟು (ಭೂವವ. ೬೩). ಹಿಂಗಾರಿ: ೧. ಸಿಂಗಕ್ಕೆ ಗುರು ಬರಲು ಸಂಗರವು 


ಕಟ್ಟಿರುವಿಕೆ: ಚಿತ್ರಸೇನಾದಿ ಗಂಧರ್ವರು ನಿನ್ನನ್ನು ಹಿಂಗಟ್ಟುಮುರಿಯನ್ನು ಕಟ್ಟಿಕೊಂಡು | | ಘನವಕ್ಕು . . . ಕಡೆಯ ಮಳೆ ಹಿಂಗಾರಿಯಕ್ಕು (ಸರ್ವಜ್ಞ. ೧೫೮೪); ಒಕ್ಕಲಿಗರು 

ಹೋಗುವಾಗ ಅರ್ಜುನನು ನಿಗ್ರಹಿಸಿಕೊಂಡುದು ತಿಳಿಯದೇ (ಕೃವಾಭೀ. ೧೫೩): ಆತನ! ; ಹಿಂಗಾರಿಯ ಮಳೆಯನ್ನು ನಂಬಿದಷ್ಟು ಮುಂಗಾರಿಯ ಮಳೆಯನ್ನು ನಂಬುವುದಿಲ್ಲ 

ಹಿಂದೆ ಹಿಂಗಟ್ಟುಮುರಿಯುಳ್ಳ ಪುರುಷನನ್ನು ಹಿಡಿದುಕೊಂಡು ಇಬ್ಬರು ಕಾವಲುಗಾರರೂ | (ಭಾಗ. ೨೦). [ಹಿಂ (ಆ ಪಿನ್‌) * ಕಾರ್ಕು (ಆ ಕಾರ್ಕ್‌)| 

ಬರುವರು (ಶಾಕುಂತ. ೭೫). [ಹಿಂಗಟ್ಟು 4 ಮುರಿ,( ಮುರಿವು)। ಹಿಂಗಾರುಮಳೆ, ಹಿಂಗಾರಿಮಳೆ (ನಾ).ಎ ಹಿಂಗಾರು ೧: ದೊಡ್ಡಮರಗಳಿರುವ 
ಹಿಂಗಟ್ಟುಮುರಿಕಟ್ಟು "ಹಿಂಗಟ್ಟುಮುರಿಗಟ್ಟು' ನೋ. 115 | ಅಂತಹ ಕಾಡುಗಳಿಗೆ "" ಮುಂಗಾರು, ಹಿಂಗಾರುಮಳೆಗಳ ಕಾಡುಗಳು'' ಎಂದು ಹೆಸರು 
ಹಿಂಗಟ್ಟುಮುರಿಗಟ್ಟು, ಹಿಂಗಟ್ಟುಮುರಿಕಟ್ಟು (ಕ್ರಿ). ಎ ಹಿಂಗಟ್ಟುಕಟ್ಟು: (ಭೂವಿವ.೨೬೧). ಹಿ೦ಗಾರಿಮಳೆ: ಮುಂಗಾರಿಮಳೆಗಳು ಮುಗಿದು ಹಿಂಗಾರಿಮಳೆಗಳು 


ಕಾಲನನು ಹಿಂಗಟ್ಟುಮುರಿಗಟ್ಟಿ ಸೆಳೆತಂದು ಅವನ ಕಣ್ಣಿಯಲವಗೆ ಉರುಲ ಹಾಕುವೆ | | ಪ್ರಾರಂಭವಾಗುವುವು (ಕನ್ನಾ. ೧೬೫). (ಹಿಂಗಾರು 4 ಮಳೆ (ಆ ಮಚ) 

ನಾನು (ಶಕಾರ. ೭೭-೨೩); ಶಾಂತಿ ಇಲ್ಲದ ಹಗಲೂ,ನಿದ್ರೆ ಇಲ್ಲದ ಇರುಳೂ ನನ್ನನ್ನು ಹಿಂಗಾಲ್‌ "ಪಿಂಗಾಲ್‌' ನೋ. 

ಹಿಂಗಟ್ಟುಮುರಿಗಟ್ಟಿ ಸರಪಣಿಯಿಂದ ಬಿಗಿಯುವುದಕ್ಕೆ ಮೊದಲುಮಾಡಿದವು | [ಹಿಂಗಾಲು "ಪಿಂಗಾಲ್‌' ನೋ. 

(ನಿಬಂಧ.1,೨೧೬). ಹಿ೦ಗಟ್ಟುಮುರಿಕಟ್ಟು: ಅಫ್ಜಲ್‌ಖಾನನು ಸೇನಾಪತಿಯಾಗಿ . . . |20 |ಹಿಂಗಿಸು "ಪಿಂಗಿಸು' ನೋ. 

ಶಿವಾಜಿಯನ್ನು ಹಿಂಗಟ್ಟುಮುರಿಕಟ್ಟಿ ತರುವುದಕ್ಕೆ ಬಿಜಾಪುರದಿಂದ ಹೊರಟನು (೪ತ್ತಶಿ. ೬೨); | [ಹಿಂಗು "ಪಿಂಗ್ಳು' ನೋ. 

ಇಬ್ಬರು ಡಕಾಯಿತರು ಅವನ ಮೇಲೆ ಬಿದ್ದು... ಹಿಂಗಟ್ಟುಮುರಿಕಟ್ಟಿ ಹೊತ್ತುಕೊಂಡು | ಹಿಂಗ್ಮು (ನಾ). ಒಂದು ಬಗೆಯ ಸಸ್ಮ ಮತ್ತು ಅದರ ಹಾಲಿನಿಂದ 
ಮಧುರನ ಮನೆಯ ಹಿಂದೆ ಹೋಗಿ ಹಾಲಕ್ಕಿಯಂತೆ ಸಿಳ್ಳುಹಾಕಿದರು (ಬಂಕಮ.೧೪೦). ತಯಾರಾಗುವ (ಅಡುಗೆ ಮತ್ತು ಔಷಧಿಗಳಿಗೆ ಬಳಕೆಯಾಗುವ) ಒಂದು 


(ಹಿಂಗಟ್ಟುಮುರಿ 4 ಕಟ್ಟು | ಪದಾರ್ಥ: "“"ಹಿಂಗು:, ರಾಮಠಂ-ಈ ೨ ಹಿಂಗು'' (ಹಲಾಯು. ೧೦೧-೪೬೭); ಹಿಂಗು 

ಹಿಂಗಡಿ (ನಾ). ೧. ಹಿಂದಿನ ಪ್ರದೇಶ,- ಸೀಮೆ. ೨. ಹಿಂಬದಿ; ಹಿಂಭಾಗ: |25| ವಚಾದ್ವಯ ಮರಿಚ ಎಳಂಗ . . . ಪಶುಮೂತ್ರದಿಂ ವೃಕ್ಷಗಳನಿಂಬಾಗಿ ಪೊರೆಯೆ 
ಹಿಂಗಡಿಯ ಬಲುಗಾರ ಖಳರ ಕರಾಂಗುಳಿಗಳಂತಿರುವನುಗಿದು ಶಿವಾಂಗನೆಯ ಕೀಟಾಪಹರಂ (ಲೋಕೋಪ. ೬-೧೧); ಕೊಡಸಿಗೆ ಚಿತ್ರಂ ಪಿಪ್ಪಲಿ ಒಡನತಿಬಚೆ ಶುಂಠಿ 
ಮೇಲೆಚ್ಚಲು ಬಲು ಬಾಣವೃಷ್ಟಿಗಳ (ದೇವೀಮ.೩-೬). [ಹಿಂ (< ಪಿನ್‌) 1 ಗಡಿ] ಹಿಂಗು ಮುಸ್ತೆಗಳಂ ಕೂಡಿಡಿದಿಟ್ಟದರ ಕಷಾಯಂ ಕುಡಿದೊಡೆ ವಾತಾತಿಸಾರಮಂ 
ಹಿಂಗಡೆ "ಪಿಂಗಡೆ' ನೋ. ಪಿಂಗಿಸುಗುಂ (ಕಲ್ಮಾಕಾ.೪-೧೦); ಬಿಂಗಿಗೆ ಬದಲಾಗಿ ಹಿಂಗು ಹಚ್ಚಿದಂತೆ (ಗಾದ). (ಸಂ.] 


ಹಿಂಗಣ (ನಾ). ಹಿಂಭಾಗ; ಹಿಂಬದಿ: ಅಂಗಾಲಿಗೆ ವಂಕಿಕ್ಕಿ ಮುಂಗಾಲಿಗೆ | [ಹಿಂಗುಕಣ್ಣು "ಹಿಂಗುಗಣ್ಣು' ನೋ. 
ಕಡಗವನಿಟ್ಟು ಉಂಗುಷ್ಠದಲ್ಲಿ ಉಂಗುರವ ಹಾಕಿ ಅಂಗಣಕ್ಕೆ ಬಂದು ನಿಂತು ಹಿಂಗಣಕ್ಕೆ |30 |ಹಿಂಗುಗಣ್ಣು, ಹಿಂಗುಕಣ್ಣು (ನಾ). ಕಣ್ಣುಗಳು ಹಿಂಗಿ ಹೋಗುವ ಒಂದು 
ಮೊಲೆಕಟ್ಟುವಳು ಗಂಗಾಜನಕನ ಬಳಿಗೆ ಶೃಂಗರಿಸಿ ಬಂದು ನಿಂತಳು (ಪುರಂದ.೫-೪೩-೨). ಬಗೆಯ ರೋಗ; ಕಣ್ಣಿನ ಒಂದು ರೋಗ: ""ಜೀವಸತ್ವ &'' ಯನ್ನು ಸರಿಯಾದ 
[ಹಿಂ (< ಪಿನ್‌) *- ಕಣ್ಣ (ಆ ಕಳ್ಕ)| ಪ್ರಮಾಣದಲ್ಲಿ ಹುಡುಗರ ಆಹಾರದಲ್ಲಿ ಸೇರಿಸುವುದರಿಂದ ಈ ಹಿಂಗುಗಣ್ಣನ್ನು 
ಹಿಂಗಣ್ಣು (ನಾ). ೧. ಡೊಂಬರು ಹಾಕುವ ಒಂದು ಬಗೆಯ ವರಸೆ; ತಡೆಯಬಹುದು (ನಮ್ಮದೃ. ೧೧). ಹಿ೦ಗುಕಣ್ಣು: (ಹಿಂಗುಕಣ್ಣುಗಳು) ಇಂಡಿಯ 
ಹಿಮ್ಮುಖವಾಗಿ ಹಾಕುವ ಲಾಗ: ಒಂದು ಗಣೇಮರದ ಸಮಾಪಕ್ಕೆ ಹೋಗಿ ೇಶದಲ್ಲಿ ಕೆಲವು ಕಡೆ ಚಿಕ್ಕಮಕ್ಕಳಲ್ಲಿ ಈ ರೋಗವು ಸಾಧಾರಣವಾಗಿ ಕಂಡುಬರುತ್ತದೆ 
ಮೇಲಕ್ಕೆ ಹತ್ತಿ ಅಲ್ಲಿ ಲಾಗ, ಅಂತರಪರಟಿ, ಹಿಂಗಣ್ಣು, ಮುಂಗಣ್ಣು . .. ಮೊದಲಾದ |35 | (ನಿಮ್ಮಡ್ಯ ೧೨೨). (ಹಿಂಗು (ಆ ಪಿಂಗ್ಳು) * ಕಣ್ಣು (ಆ ಕಣ್‌) 
ಸಾಹಸಗಳನ್ನೆಲ್ಲಾ ಮಾಡುತಿರಲಾಗಿ (ಅದೂಟ. ೧೩೬.2. ೨. ಈಜುವಿಕೆಯ ಒಂದು | |ಹಿಂಗುಡಿ " ಪಿಂಗುಡಿ' ನೋ. ; 
ವಿಧಾನ; ಹಿಮ್ಮುಖವಾಗಿ ಈಜುವಿಕೆ: ದೊಡ್ಡನ ಕಲ್ಲಿನಲ್ಲಿ ಈಜುವುದೇ ನಮ್ಮ | (ಹಿಂಗುಪತ್ರ (ನಾ).ಒಂದು ಬಗೆಯ ಸಸ; ಇಂಗಳದ ಗಿಡ: ""ಪಿಂಡಾ - ಅರಿಸಿನ, 


ಲ್ರ 
ಊರು ಹುಡುಗರಿಗೆ ದೊಡ್ಡ ಸಮಾರಂಭ. ಅಲ್ಲಿ ಹಿಂಗಣ್ಣು ಮುಂಗಣ್ಣು ಹಾಕುವುದರಲ್ಲಿ | ಕುಂದುರುಷ್ಕ, ಹಿಂಗುಪತ್ರ'' (ಓಷಧಿ. ೯೭). 1ಸಂ.1 


ದ 


ನಿಸ್ಸೀಮನಾದವನಿಗೆ ಯಾವ ತುಂಬುಹೊಳೆಯಲ್ಲೂ ಭಯವಿಲ್ಲ (ಗರುದಾ. ೧೬೨. | (ಹಿಂಗುಪತ್ರಿ (ನಾ). ೧. ಇಂಗಿನ ಗಿಡದ ಎಲೆಗಳನ್ನು ಹೋಲುವ ಒಂದು 
[ಹಿಂ (ಆ ಪಿನ್‌) 4 ಕಣ್ಣು (ಆ ಕಣ್‌)) 140] ಬಗೆಯ ಎಲೆಯಿಂದ ತಯಾರಿಸಿದ ಔಷಧಿ: (೪). ೨. ಒಂದು ಬಗೆಯ ಸಸ್ಮ: 
ಹಿಂಗತೆ “ಪಿಂಗತೆ' ನೋ. ““ಕುವರೀ-ಹಿಂಗುಪತ್ರಿ'' (ಓಪಧಿ. ೩೫). (ಸಂ. ಹಿಂಗುಪತ್ರಿನ್‌] 
ಹಿಂಗರಣೆ (ನಾ).ಹಿಂದಕ್ಕೆ ಹೊಡೆಯುವ ಲಾಗ: ಕೆಲವು ಎತ್ತರಕ್ಕೆ ಹಾರಿ ಹಿಂಗರಣೆ | |ಹಿಂಗುಪತ್ರೆ (ನಾ).  ಹಿಂಗುಪತ್ರ: '"ನಾಳಃ-ನಾಳಲು, ತಾಳೀಸಪತ್ರ, ಗಂಧರ್ವದೂರ್ವೆ, 
ಹೊಡೆದು ಕಳಕ್ಕೆ ಇಳಿಯುವುವು. ಕೆಲವು ಬಲು ದೂರ ಸಾಗಬಲ್ಲವು (ಬಾಲಪ್ರ. . ಒಂಗುಪತ್ರೆ, ಬಳ್ಳಿಸೊಂಡೆ'' (ಓಷಧಿ. ೮೫). (ಸಂ. ಹಿಂಗುಪತ್ರ] 
೧೪೩೫). [?./ ತುಳು. ಹಿಂಗರನೆ ಎ ಹಿಂದಕ್ಕೆ, ಹಿಂದೆ] ಹಿಂಗುರುಳು (ನಾ). ತಲೆಯ ಹಿಂಭಾಗದ ಕೂದಲು: ಹಡದವ್ವ ತನ್ಮಗಳ 


ಹಿಂಗರ್ತರಿ (ನಾ). ಖಡ್ಗಯುದ್ಧದ ಒಂದು ವರಸೆ: ನಿಂತುಕೊಂಡು ಪಾದದಲ್ಲಿ |4| ಮಡಿಲಲ್ಲಿ ಕೂರಿಸಿಕೊಂಡು ಹಾರೀದ ಹಿಂಗುರಳ ಬಿಗಿಬಾಚಿ (ಜಗೀತೆ. ೧೧೧). 
ಪಾದಪ್ರಕ್ನೇಪವು ಮುಂಗರ್ತರಿಯೆಂಬುದು ಇದನ್ನೆ ಹಿಂದಕ್ಕೆ ಮಾಡಿದರೆ ಅದು | [ಹಿಂ (ಆ ಪಿನ್‌) 4 ಕುರುಳು, (ಆ ಕುರುಳ್‌,)] 


ಹಿಂಗುಲ 


ಹಿಂಗುಲ, ಹಿಂಗುಳ (ನಾ). ಪಾದರಸವನ್ನು ಗಂಧಕ, ಇಂಗಲೀಕಗಳೊಂದಿಗೆ 
ರಸಗಂಧಕ; 
ರಸಸಿಂಧೂರ : ಚಂದ್ರ, ಹಿಂಗುಲ, ಅರಿದಾಳ ಮುಂತಾದುವುಗಳಿಂದ ಬಣ್ಣದ 
ಮಸಿಗಳಾಗುತ್ತಿದ್ದುವು (ಕನ್ನಸಂ. ೪೪). ಹಿ೦ಗುಳ: ""ಹಿಂಗುಳಂ, ಹಂಸಪಾದಂ, ಕುರುವಿಂದಂ | 


ಬೆರಸಿ ಮಾಡಿದ ಒಂದು ಬಗೆಯ ದ್ರವೈ್ಯ,- ವಸ್ತು; 


- ಈ ೩ ಇಂಗುಲಿಕಂ'' (ಹಲಾಯು. ೧೦೨-೪೬೭). 


ಹಿಂಗುಳ "ಹಿಂಗುಲ' ನೋ. 


[ಸಂ.1 


೮೮೮೬ 


ಹಿಂಗೂಡು (ಕ್ರಿ). ಹಿಂದಕ್ಕೆ ಸೇರಿಸು,- ಸಿಕ್ಕಿಸು: ನೀವಿಯನೆತ್ತಿ ಹಿಂಗೂಡಿ ನಗಿಪ | 


ಹಾಸ್ಕಭಾವದ ವಿಟನೊರ್ವನೆಸೆದ (ಕಂನವಿ. ೬-೧೨೬). (ಹಿಂ (< ಪಿನ್‌) + ಕೂಡು) 


ಹಿಂಗೆಜ್ಜೆ (ನಾ). ಹಿಂದಕ್ಕೆ ಕಟ್ಟಿರುವ ಗೆಜ್ಜೆ: ಜಘನವನಲೆವ ನಿಜ್‌ಗಳ ಹಿಂಗೆಜ್ಜೆಯ 
ವಾರೆದುಲುಬಿನ ಸೌಂದರ್ಯದ ತಿಗುಳನಾರಿಯರೊಪ್ಪಿದರು | 10 


ಬಗಸೆಗಂಗಳ . . . 
(ಕಂನವಿ. ೨೧-೮೪). [ಹಿಂ (< ಪಿನ್‌) *- ಗೆಜ್ಜೆ] 
ಹಿಂಗೆಯ್‌, ಹಿಂಗೈ (ನಾ). ಕೈಯ ಹಿಂಭಾಗ, - ಹಿಂಬದಿ: (8). ಹಿಂಗೈ: "“ಪೆಡಗೈ, 


ಪೆಡಂಗೈ, ಹಿಂದಿನ ಕೈ, ಹಿಂಗೈ'' (ಗಂಗಾಮ. ೨೧೫); ನೀರನ್ನು ಕುಡಿದಾಗ ತನ್ನ ತುಟಿಗಳನ್ನು 


ತನ್ನ ಹಿಂಗೈಯಿಂದ ಒರೆಸಿಕೊಳ್ಳುತ್ತಿದ್ದ (ಮಹಾತ್ಮಾ. ೧೯). (ಹಿಂ (ಆ ಪಿನ್‌) + ಕೆಯ್ಮ್‌) 
ಹಿಂಗೈ "ಹಿಂಗೆಯ್‌' ನೋ. 


ಹಿಂಗೋಟು (ನಾ). (ಕರಾ) (ದೋಣಿಯ) ಹಿಂಭಾಗದ ತುದಿ,- ಕೊನೆ: 


ಐತಾಳರು . . . ಮೈತುಂಬ ಕೆಸರು ಬಳಿದವರಾಗಿ, ದೋಣಿಯ ಹಿಂಗೋಟಿನ ಮೇಲೆ 
ಸ್ಥಾಪಿತರಾಗಿದ್ದರು (ಮರಮ. ೧೧೧). (ಹಿಂ (« ಪಿನ್‌) 3- ಗೋಟು (ಆ ಗೊಂಟು)] 


ಹಿಂಗೋಲು (ನಾ). ೧. ಕಡಿಮೆ ತೂಕ: ""ಹಿಂಗೋಲು- ಹಿಂಗಾಣಿತೂಕ; 


ಕಡಿಮೆತೂಕ'' (ಚಾನಕೋ. ೫೬). ೨. ಗಾಡಿ, ನೇಗಿಲು ಮೊದಲಾದುವುಗಳನ್ನು 
ಎಳೆಯಲು ಎತ್ತುಗಳನ್ನು ಕಟ್ಟಿದಾಗ ಅವುಗಳಲ್ಲೊಂದು ಹಿಂದೆ 
ಬೀಳುವುದು: ಯಾವಾಗಲೂ ಹಿಂಗೋಲಾಗುವ ಈ ಎತ್ತನ್ನು ಬಿಟ್ಟು ಬೇರೆಯದನ್ನು 
ಗಾಡಿಗೆ ಕಟ್ಟು (ರೂಢಿ). (ಹಿಂ (ಆ ಪಿನ್‌) 4 ಕೋಲು, (< ಕೋಲ್‌ )] 

ಹಿಂಚನೂರು 'ಪಿಂಚನೂರ್‌' ನೋ. 

ಹಿಂಚಾರಿ (ನಾ). ಯುದ್ಧದ ಒಂದು ವರಸೆ; ಹಿಂದಕ್ಕೆ ಚಲಿಸುವಿಕೆ: ಹಿಂಚಾರಿ 
ಯೊಳು ತೂಗಿ ತಿವಿದನಾ ಪಡಿ ಕೊಡೆ ಹಂಚಿದಂತೆರಡು ಹೋಳಾಯ್ತು (ಭರಚ. ೨೯-೬೯). 

(ಹಿಂ (< ಪಿನ್‌) * ಚಾರ್ಮಿ! 

ಹಿಂಚಿಸು (ಕ್ರಿ). ಹಿಂದೆ ಉಳಿಯುವಂತೆ ಮಾಡು; ಹಿಂದೆ ಹಾಕು: ಉಕ್ಕಿನ 
ಯುಗದೊಳು ಯಾಂತ್ರಿಕಬಲವದ್ಧರ್ಮವ ಹಿಂಚಿಸಿ ಮುಂಬರಿಯೆ (ಅಮತಂ. ೫೫-೮); 
ಪ್ರಾಣವ ತುಳಿಯುತ ಮನಂ ಮೂಡಿತೋ ಮನಮಂ ಹಿಂಚಿಸಿ ಜ್ಞಾನಂ ಕೂಡಿತೊ 
(ಗಣೇಶ. ೨೧-೫೪೦). (ಹಿಂಚು (ಆ ಪಿಂಚು,) *- - ಇಸು] 

ಹಿಂಚ್ಕು "ಪಿಂಚು' ನೋ. 

ಹಿಂಚ್ಮು "ಪಿಂಚ್ಕು' ನೋ. 

ಹಿಂಚೂಣಿ (ನಾ). ಹಿಂಭಾಗ; ಹಿಂಬದಿ: ಸುತ್ತಲಿನ ವಾಯು ಒತ್ತಡಕ್ಕಿಂತ ರೆಕ್ಕೆಯ 
ಮುಂಚೂಣಿಯಲ್ಲಿನ ಒತ್ತಡ ಹೆಚ್ಚಾಗಿಯೂ ಹಿಂಚೂಣಿಯಲ್ಲಿ ಕಡಿಮೆಯಾಗಿಯೂ 
ಇರುವುದರಿಂದ (ಕವಿಕೋ. 1. ೨೫೩). [ಹಿಂ (ಆ ಪಿನ್‌) *- ಚೂಣಿ (ಆ ಚೂಳಿ,)) 

ಹಿಂಚೆ (ಅ). ಅನಂತರ; ತರುವಾಯ: ಮುಂಚೆ ಕಿನ್ನರ ಶರಣನಸುವಂ ಹಿಂಚೆ 
ಬಸವರಸನ ಹರಣವಂ ಪಂಚಮುಖನಲಿ ಪಡೆದು ಮೆಜ?ದನು' ಮಾಚಿದೇವಯ್ಮ 
(ಬಸಪ ೩೬ ಸೂಚನೆ). ` 

ಹಿಂಚೆಮುಂಚೆ ಎ ಅನಂತರ ಮತ್ತು ಮೊದಲು: ಇರುಳಿನಂಚಿಗೆ ಹಿಂಚೆಮುಂಚೆಗೆ 

ನಲಿವ ಬೆಳ್ಳಿಯ ಬೆಳ್ಳಿಯೇ (ಮುಕ್ತಕಂ. ೪೧-೧). 1« ಹಿಂಚು(:೬ ಪಿಂಚು,)) 

ಹಿಂಜಗಿಸು (ಕ್ರಿ). ಹಿಮ್ಮೆಟ್ಟಿಸು; ಹಿಂದಕ್ಕೆ ಸರಿಸು: ಆ ಸಿಂಗರದ ನಿರ್ಮಲಿನ 
ರೂಹಿಗಾನಂಗನಂ ಹಿಂಜಗಿಸಿ ಪಡದ ಮಾಣಿಕ್ಕ ಜಿನಪುಂಗ ಮಾಂ ಪಾಹಿ ಪಾಹಿ 
(ಜನಮು. ೩೨-೧೫). [ಹಿಂ (ಆ ಪಿನ್‌) *- ಜಗಿಸು (ಆ ಜರ್ಗಿಸು)] 

ಹಿಂಜರಿ. "ಪಿಂಜರಿ,' ನೋ. 

ಹಿಂಜರಿಕೆ (ನಾ). ಹಿಂದೆ ಸರಿಯುವಿಕೆ; ಹಿಮ್ಮೆಟ್ಟುವಿಕೆ: ಯಾವ ಹಿಂಜರಿಕೆಯೂ 


ಸ 


ಹಿಂಡಿಕೆ 


ಇಲ್ಲದೆ ಮುಂದೆ ನುಗ್ಗುವ ಕೆಚ್ಚು ಅವರಲ್ಲಿದೆ (ರೂಢಿ). 
[ಹಿಂಜರಿ (< ಪಿಂಜರಿ,) + - ಇಕೆ 
ಹಿಂಜರಿತ (ನಾ). ಎ ಹಿಂಜರಿಕೆ: ಅವರ ಹಿಂಜರಿತದಿಂದ ಪರಿಣಾಮ ಕೆಟ್ಟಿತು (ರೂಢಿ). 
(ಹಿಂಜರಿ (< ಪಿಂಜರ್ಮಿ) * - ತೈ) 
ಹಿಂಜಾಪು (ನಾ). ಹಿಂದೆ ಇಟ್ಟ ಹೆಜ್ಜೆ: ಭಲೆ ಭಾಪು ಭಾಪು! ಹಿಂಜಾಪು ಕಿತ್ತೆಲೆ 
ಎತ್ತು, ಭಲೆ ಸಿದ್ಧಶಿಖರವನ್ನೇರು; ಹತ್ತು! (ಗರಿ. ೨೦-೧೧). 
` ಓಂ (ಆ ಪಿನ್‌) *- ಚಾಪು] 
ಹಿಂಜಾವ (ನಾ). ರಾತ್ರಿಯ ಕಡೆಯ ಭಾಗ; ಪ್ರಾತಃಕಾಲದ ಹಿಂದಿನ ಜಾವ: 
ಹಾಲೊಳಗೆಯಂಚಿನೊಳು ಸುಣ್ಣದ ಕುಲುಷನಿಕ್ಕಿ ಮೇಲೆ ಹೆಪ್ಪಂ ಬಿಟ್ಟು ಹಿಂಜಾವದೊಳಗೆಯಾ 
ಹಾಲುನಸು ಹೆಆ್‌ಯಾಗಲಾ ಹೆಪ್ಪ ತೆಗೆದು (ಸೂಪಶಾ. ೨-೯);ಮುಂಜಾವ ಧಾರೆಯಾಯ್ತೆರಡು 
ಚಾವದೊಳ ರ್ತಿ ರಂಜಿಸಿ ನಿದ್ರೆ ಹಿಂಗಿದುದು ಹಿಂಜಾವದೊಳು ಮತ್ತೆ ಹೊಸಬರಾಗಿದ್ದರದೇಂ 
| ಜಾತಿಸುಖಿಗಳೊ ಜಗಕೆ (ಭರಚ. ೪೧-೧೬೯). ಹಿಂ (ಆ ಪಿನ್‌ ) * ಜಾವ] 
ಹಿಂಜಿ "ಪಿಂಜ್ಮಿ' ನೋ. 
ಹಿಂಜಿಕೆ (ನಾ). ೧. ವಿಂಗಡಣೆ. ೨. (ಆಲಂ) (ಸೂಕ್ಷ್ಮವಾದ) ಪರಿಶೀಲನೆ: 
ಈ ಹಿಂಜಿಕೆಯಲ್ಲಿ ಬೇರೆಯವರ ಅಭಿಪ್ರಾಯಗಳ ಚರ್ಚೆ ಕೆಲಮಟ್ಟಿಗೆ ಬರಬಹುದು 
(ಓಿಂಜು (೬ ಪಿಂಜ್ಮು) *- ಇಕೆ | | 
ಹಿಂಜೀರ (ನಾ). ಆನೆಯ ಕಾಲನ್ನು ಕಟ್ಟಲು ಉಪಯೋಗಿಸುವ ಹಗ್ಗಅಥವಾ 
ಸರಪಣಿ: "“ನಿಗಳಃ, ಪಾದಬಂಧಃ, ಹಿಂಜೀರಃ, ಶೃಂಖಲಾ, ಅಂದಕ:- ಈ ೫ ಆನೆಯ 
ಕಾಲ್ಲಟ್ಟು'' (ಹಲಾಯು. ೩೭-೭೦). [ಸಂ. 
ಹಿಂಜು "ಪಿಂಜು' ನೋ. 
ಹಿಂಜೋಲಿ (ನಾ). ಹಿಮ್ಮುಖವಾದ ಚಲನೆ, - ಅಲುಗಾಟ: ಈ ಮುಂಜೋಲಿ 
ಹಿಂಜೋಲಿಯ ದೆಸೆಯಿಂದ ನಾನು ಬರೆವುದಾದರೂ ಆಟಿಗೊಮ್ಮೆ ಸೋಣಕ್ಕೊಮ್ಮೆ 
(ಕಂನಾಸಾ. ೧೨). "ಮುಂಜೋಲಿ' ಪರಾ. (ಹಿಂ (ಆ ಪಿನ್‌.) ೬ ಜೋಲಿ! . 
ಹಿಂಡಲ, ಹಿಂಡಳೆ, ಹಿಂಡುಳೆ, ಹಿಂಡ್ಲಿ (ನಾ). (ಸೌತೆಜಾತಿಗೆ ಸೇರಿದ, 
ಕಹಿಯಾದ ಕಾಯಿಗಳನ್ನು ಬಿಡುವ) ಒಂದು ಬಗೆಯ ಬಳ್ಳಿ ಮತ್ತು ಅದರ 
ಕಾಯಿ: ಮತ್ತಂ ಬಹುವಧೆಯೆಂತೆನೆ ಹಸಿಯಲ್ಲ (ಶುಂಠಿ) ಹಸಿ ಅರಿಸಿನ ಉಳ್ಳಿ ಕಬ್ಬು 
ಹಿಂಡಲ ಶೂರಣಗೆಣಸು ಕೆಸವುನೆಯ್ದಲು ತಾವರೆಯ ಗಡ್ಡೆ ಮೊದಲಾದನಂತ ಕಾಯಂಗಳಂ 
(ಪಾರ. ೩೩). ಹಿಂಡಳೆ : ""ಪೀತಪುಷ್ಟೀ - ಹಿಂಡಳೆ, ಸೌತೆ, ಸಣಬು, ಹಾವುಮೆಕ್ಕೆ'' 
(ಓಪಲ. ೯೯). ಹಿ೦ಡುಳಿ: ""ಸೌರಾಷ್ಟ್ರಿಯೆನೆ ಹಿಂಡುಳೆ [ಪಾಠಾಂ. ಹಿಂಡು]'' (ಮಂಗರಾ. 
೪೪-೪೫). ಹಿ೦ಡ್ಲಿ: (6). [1 
ಹಿಂಡಲಕಾಯಿ (ನಾ).ಸೌತೆ ಜಾತಿಗೆ ಸೇರಿದ ಒಂದು ಬಗೆಯ ಕಾಯಿ: ನಮ್ಮ 
ಪಾರ್ವತಕ್ಕ (ಹಿಂಡಲಕಾಯಿ ಹೊಟ್ಟೆಯವಳು) (ಮೂರುದಾ. ೨೪೧). 
(ಹಿಂಡಲ + ಕಾಯ್ಕಿ (ಆ ಕಾಯ್ಮ್‌)] 
ಹಿಂಡಲು "ಪಿಂಡಲು' ನೋ. 
ಹಿಂಡಸೆ (ನಾ). (7): ಬೊಂಕೆಯ ಮಾದನ ಹಳ್ಳದಿಂ ತೆಂಕದಿಡಚಾರ್ಯ್ಯರ ಕಟ್ಟೆ ಮಸೆ 
ಕಲ್ಲ ಆಲದಿಂ ಊರ ಹಿತ್ತಿಲ ಹಿಂಡಸೆಯ ಕಟ್ಟ (ಎಕ. ೫x೫1, ಗುಬ್ಬಿ .'೩೦-೭೧; 1331). (7) 
ಹಿಂಡಳೆ "ಹಿಂಡಲ' ನೋ. 
ಹಿಂಡಾಕಳು (ನಾ). ಹಸುಗಳ ಮಂದೆ ,- ಗುಂಪು: ಮರಳಿ ಹೊಡೆ ಹಿಂಡಾಕಳನು 
ಗೋವರನು ಬಿಡು . . . ಎಂದಬ್ಬರಿಸಿ ಕುರುಕುಲ ಬಾಯ ಬಿಟ್ಟುದು ರಾಯರಿದಿರಿನಲಿ 
(ಕುವ್ಮಾವ. ೭-೩೫); ಕೊಂಡು ಬರಿಸಿದನಖಿಳವಸ್ತುಗಳನಮಲಮಣಿಮಂಡನಾಳಿಗಳಂ ವಿವಿಧ 
ದುಕೂಲಂಗಳಂ ಹಿಂಡಾಕಳಂ ಮಹಿಷಿಗಳನುತ್ತಮಸ್ತೀಯರಂ ಗಜ ಹಯಾವಳಿಯನು 
(ಜೈಮಿಭಾ. ೯-೧೯). [ಹಿಂಡು (೬ ಪಿಂಡ್ಮು ) 4 ಆಕಳು (ಆ ಆಕಳ್‌)] 
ಹಿಂಡಾನೆ "ಪಿಂಡಾನೆ' ನೋ. 
ಹಿಂಡಿ 'ಪಿಂಡ್ಕಿ' ನೋ. 
ಹಿಂಡ್ಕಿ "ಪುಂಡಿ' ನೋ. 
ಹಿಂಡಿಕೆ "ಪಿಂಡಿಗೆ' ನೋ. 


5 


15 


(ಕಸಾಚ. ೫೨). 


26 


45 


ಹಿಂಡಿಗೆ ೮೮೮೭ ಹಿಂತಾಲ 


ಹಿಂಡಿಗೆ "ಪಿಂಡಿಗೆ' ನೋ. ಗಂಡುಸಾಳುವನಂತೆ ಖಳನುದ್ದಂಡದರ್ಪದಿ ಗದೆಯಲಿಡೆ (ಆನಂರಾ. ೧-೧೦-೨೨). 

ಹಿಂಡಿಲು 'ಪಿಂಡಲು' ನೋ. (ಹಿಂಡ್ಮು (< ಪಿಂಡ್ಕು) 4 ಪಕ್ಕಿ) 

ಹಿಂಡಿಲ್ಲಟ್ಟು (ಕ್ರಿ). ಒಟ್ಟಾಗಿ ಹೆಣೆದುಕೊಳ್ಳು; ಒಂದಾಗಿ ಕೂಡಿಕೊಳ್ಳು: | |ಹಿಂಡುವಲೆ (ನಾ). ಒಂದು ಬಗೆಯ ಬಲೆ: :ದಂಡಿವಲೆಗಳ ತೊಡಕುವಲೆಗಳ 
ಎಳವುಲ್ಲಳಂ ಮೇದು ತಿಳಿನೀರನೀಂಟಿ ನೆಳಲೊಳ್‌ ಪಟ್ಟಿರ್ದು ಬೆಂಡೇಳ್ವ -ಲೋಳೆ ಹಿಂಡುವಲೆಗಳ ಮಯದಂಟಿನ ಮಂಡವಿಗಬಲೆಗಳ ಕಿರಾತರು ಕೆದಟ್‌ತಗಲದಲಿ (ಬವ್ಕಾಅ. 
ಹಿಂಡಿಲ್ಲಟ್ಟೆ ಮೇವಂ ಮಗುಳ್ದಿ ಕಟ್ಟಿದಿರ ಪುಲಿಯಂ ತೊಟ್ಟನೆ ಕಂಡು ಭೋಂಕನೆಳ್ಹು |5| ೧೩-೨೩). (ಹಿಂಡ್ಕು (ಆ ಪಿಂಡ್ಕು) 1 ಬಲೆ] 

(ಗಿರಿಕ. ೧-೧೨೮ ವ). [ಹಿಂಡಿಲ್ಮ್‌ (< ಪಿಂಡಲು) * ಕಟ್ಟು] ಹಿಂಡುಹೊಳಹು (ನಾ). ಅಧಿಕವಾದ ಕಾಂತಿ, - ಪ್ರಕಾಶ: ಕಂಡ ಮೃಗ 
ಹಿಂಡಿಸೊಪ್ಪು "ಪಿಂಡಿಸೊಪ್ಪು' ನೋ. | | ಮೈದೆಗೆಯದಿಕ್ಕೆಯ ಹಿಂಡುಹೊಳಹಿನ ಹುಲಿಯ ಮೇಕೆಯ ಮಿಂಡವಂದಿಯ ಲಾವಣಿಗೆಯ 
ಹಿಂಡು "ಪಿಂಡು' ನೋ. | | ಲುಲಾಯ ಲಾಲನೆಯ . . . ತೋಲ್‌ೌಸುವನೇಳೆಂದನಿಲಜಗೆ ನುಡಿದ (ಕುವ್ಮಾಅ. ೧೩-೧೮). 
ಹಿಂಡು. "ಪಿಂಡು.' ನೋ. [ಹಿಂಡ್ಕು (< ಪಿಂಡ್ಕು) 4 ಹೊಳಹು ( ಪೊಳೆಪು) 
ಹಿಂಡುಕೌಪ (ನಾ). ಅನೇಕವಾಗಿ ಹರಿದು ಚೂರುಚೂರಾದ ಬಟ್ಟೆ: ದಂಡಕೋಲಿನ |10 | ಹಿಂಡುಳಿಕೆ (ನಾ). ಒಂದು ಬಗೆಯ ಬಳ್ಳಿ: ಬಿಳಿಯ ಸಾಸುವೆ, ಹಾವಿನ 

ತುದಿಗೆ ಹಿಂಡುಕಾಪವ ಕಟ್ಟಿ ಮುಂಡೆಯರ ಕಂಡು ಮಿಡುಕುವ ಯೋಗಿಯ ಮಂಡೆ ಹೆರ, ಹಿಂಡುಳಿಕೆಯ ಕಾಯಿ, ಹೀಲಿ, ಮಂಡೆಯ ನವಿರು, ಕಾಲುಗುರು, ಕೈಯುಗುರು 

ಬೋಳೇಕೆ (ಸರ್ವಜ್ಞ. ೫೮೦). (ಹಿಂಡ್ಕು (< ಪಿಂಡ್ಕು) * ಕೌಪ) - - - ಇವಂ ಧೂಪವಿಕ್ಕುವುದು (ಬಾಲಜ. ೧೩೮-೧೮). "ಹಿ೦ಡಲಕಾಯಿ' ಪರಾ. 
ಹಿಂಡುಗಂಕಣ 'ಪಿಂಡುಗಂಕಣ' ನೋ. [ಆ ಹಿಂಡು) 


ಹಿಂಡುಗಟ್ಟಲೆ (ಅ). ಗುಂಪುಗುಂಪಾಗಿ; ಒಟ್ಟೊಟ್ಟಾಗಿ: ಬೆಳಗಾದರೆ ಮನೆಯ | |ಹಿಂಡುಳೆ "ಹಿಂಡಲ' ನೋ. 


ಮುಂದೆ ಹಿಂಡುಗಟ್ಟಲೆ ಬಂದು ನಿಲ್ಲುತ್ತಾರೆ ಹಳ್ಳಿಯ ಜನ (ಮರಳ. ೬). 15 |ಹಿಂಡೆ "ಪಿಂಡ್ಕು' ನೋ. 
[ಹಿಂಡ್ಕು (ಆ ಪಿಂಡ್ಸು) 4 ಕಟ್ಟಲೈ| ಹಿಂಡೆಕೂಳು "ಪಿಂಡುಗೂಟ್‌' ನೋ. 

ಹಿಂಡುಗಟ್ಟಿಗೆ (ನಾ). ಸೌದೆಯ ಹೊರೆ,- ಕಟ್ಟು: ಮನವೊಲೆಯದಂತೆ ಅಸಲನ | [ಹಿಂಡೆತ್ತು (ನಾ). ೧. ಎತ್ತುಗಳ ಮಂದೆ,- ಗುಂಪು: "'ಕಟ್ಟಿ ಹೇಆ'ತ್ತುವಂ 
ತೊಲೆಯ ಹಾಕಿ ಮೊಳೆಯ ಗಳುವ ಬೀಸಿ ಕೆಂದದ ಹಂಜರಗಟ್ಟಂ ಕಟ್ಟಿ ಹಿಂಡುಗಟ್ಟಿಗೆ ಗಳುವಿನ ದೌವರಿಕನೆನಿಕುಮಾ ಗಂಟಿಕ್ಕುವಂ ಶಣಗನಕ್ಕು ಹಿಂಡೆತ್ತಾಗೆ ಕೊಟ್ಟಗೆಯೆನಿಕ್ಕು''(ಮಂಗರಾ. 
ಸಂದಿಯಲ್ಲಿ ಅಡಗಿತ್ತು (ಚಿಕ್ಕವ. ೨೧೧-೧೨). . (ಹಿಂಡು (< ಪಿಂಡ್ಕು) * ಕಟ್ಟಿಗೆ) | ೧೦೨-೩); ಗಂಡನಾ ಗುಣವನ್ನು ಕಂಡೆನೆಂಬೊಳು ಜಾಣೆ ಹಿಂಡೆತ್ತಿನೊಳಗೆ ಬಸವಾನ 

ಹಿಂಡುಗಟ್ಟು (ಕ್ರಿ). ಗುಂಪುಗಟ್ಟು; ಒಟ್ಟಾಗಿ ಸೇರು: ಅಡವಿಯಲ್ಲಿ ಹಿಂಡುಗಟ್ಟಿ |20, ಪಾದಾವ ಕಂಡೆನೆಂಬೋಳು ಕಡುಜಾಣೆ (ಹಳ್ಳಿಯ. ೧.೮). ೨. ಮಂದೆಯಲ್ಲಿ ಇರುವ 
ಕೊಂಡು ತಿರುಗುವ ಗೂಳಿ - ಆಕಳುಗಳ ಮಾಂಸದಿಂದ ಅವನು ಜೀವಿಸುತ್ತಿದ್ದನು ಎತ್ತು; ಹಿಂಡಿನೊಡನೆ ಇರುವ ಎತ್ತು: ಬಂಡೀಯ ತರಸೀರಿ ಹಿಂಡೆತ್ತ ಹಿಡಿಸೀರಿ 
(ಬಂಗಾಹ. ೨);ಹಿಂಡುಗಟ್ಟಿ ಜನವು ತಮ್ಮ ಕೈಕೆಲಸವನ್ನು ಬಿಟ್ಟು ಇವರ ಲಾವಣಿಗಳನ್ನು ಬಂಡೀಗೆ ಬಟ್ಟ ಇಡಸೀರಿ ಗಟ್ಟಾದ ಬಂದಿ ಹರಿದಾವು ಹೊರಕಾಗಿ ( ಹಳ್ಳಿಯ. ೪೯). 
ಕೇಳುತ್ತಿರಲು ಸಾಕು (ಕನ್ನಜಾ. ೯೧). (ಹಿಂಡ್ಕು (< ಪಿಂಡ್ಕು) 4 ಕಟ್ಟು) [ಹಿಂಡ್ಕು (< ಪಿಂಡ್ಕು) 1 ಎತ್ತು (ಆ ಎಟ್ಟು) 


ಹಿಂಡುಗಣೆ (ನಾ). ಬಾಣಗಳ ಗುಂಪು,- ಸಮೂಹ: ಕಣೆಕಣೆಗೆ ತೆರಳಿದವು ಕಣೆ | |ಹಿಂಡೇಳ್‌ (ಕ್ರಿ). ಗುಂಪಾಗಿ ಏಳು, - ಮೇಲೇರು: ಹರಿಸದಿಂ ನಾರದಂ . . . 
ಮಾರ್ಗಣೆಯನಣೆದವು ಹಿಂಡುಗಣೆ ಸಂದಣಿಗಣೆಯಲಕ್ಕಾಡಿದವು (ಕುವ್ಮಾಕ. ೨೩-೭); | 25 ಹಿಂಡೇಳ್ವಾನಂದ ರೋಮಾಂಚದ ಪೊದಕೆಗಳಂ ತಾಳು ನಿಂದಿರ್ದು (ಗಿರಿಕ. ೪-೪೫). 


ಹಿಂಡುಗಣೆಯಂ ಕವಿಸಿ ಮಂದಿಯಂ ಕೊಲುತಿರ್ದಂ. . . ಪುಂಡರೀಕಾಕ್ಸಸೂನು (ಜೈಮಿಭಾ. (ಹಿಂಡ್ಮು (< ಪಿಂಡ್ಕು) 4 ಏಳ್‌, (ಆ ಏಬು್‌,)) 
23-೨0. (ಹಿಂಡ್ಮು (< ಪಿಂಡ್ಳು)*- ಕಣೆ] ಹಿಂಡೊಡೆ (ಕ್ರಿ). ೧. ಗುಂಪು ಚದುರು; ಚಲ್ಲಾಪಿಲ್ಲಿಯಾಗು: ಕದಡಿತೀ ಬಲ 
ಹಿಂಡುಗಲಕ (ನಾ). ಗುಂಪನ್ನು ಕಲಕುವವನು, - ಚದುರಿಸುವವನು: ರೋಮಪುಳಕವ ಹೊದೆದುದಾ ಬಲ ಹಿಂಡೊಡೆದು ನೆಅ* ಕದುಬಿತೀ ಬಲ ನೆರೆದುದಾ ಬಲ 
ವೀರಬಾಹು ಮಹಾಮದೋನ್ನತದ ಹಿಂಡುಗಲಕನು ವುಗ್ರಕೇಶಿ . . . ಎಂಬತಿಬಲರು ನರನ ರಥ ಸುಳಿಯೆ (ಕುವ್ಮಾದ್ರೋ . ೩-೪೭); ಹಿಂಡೊಡೆದು ಗಜಸೇನೆ ಮುಮ್ಮುಳಿಗೊಂಡು 
ಬಂದರು ರಾಯನೋಲಗಳೆ (ಕುವ್ಕಾವಿ. ಓರಿಇ. ೪-೮). 30| ಮುರಿದುದು ಮುಳಿದು ಭೀಮನ ಗಂಡುಗೆಡಿಸುವರಲ್ಲ ಕೌರವದಳದ ಸುಭಟರಲಿ 
[ಹಿಂಡ್ಕು (ಆ ಪಿಂಡ್ಸು) 4 ಕಲಕು (ಆ ಕಲಂಕ್ಕು) +- ಅ (ಕುವ್ಮಾಕ ೧೦-೧೮). ೨. ಗುಂಪಿನಿಂದ ಬೇರೆಯಾಗು; ಪ್ರತ್ಮೇಕವಾಗು: ಬೆದರ್ದು 
ಹಿಂಡುಗವರು (ನಾ). ಕುಡಿಗಳ ಸಮೂಹ :ಗಂಡುಮಗನಂಪಡೆವನೆಂಬಕ್ಕಜ್‌ಂದಮಾ ತಡವರಿಸುತ್ತೆ ಪುಲಿಸುಳುಹಿಗಂ ಹರಿಣಯೆದೆಗೆಟ್ಟು ಹಿಂಡೊಡೆದು ಚಲ್ಲವರಿದಂದದಿಂ 
ಪುಂಡರೀಕಾಕ್ಸಿ ಮಿಗೆ ರಚಿಸಿದಲರ್ವಂದರದ ಹಿಂಡುಗವರುಗಳೆನಲು ರಂಜಿಸಿತು (ನವವಮೋ. ೬-೨೩); ಉದಕದಿಂದೆದ್ದು ಖೋಯಿಡೆ ಬಗ್ಗದ್ವನಿಗೇಳಿ ಹುಲ್ಲೆ ಹಿಂಡೊಡೆದಂದದಿ 


ಗುಣವತಿಯ ಕುರುಳು ಮೋಹನದ ತಿರುಳು (ಚೀರಮ. ೩-೨೧). | ಬೆದರಿದವರುಗಳ ಬೆದರಿಸಲು (ನವಮೋ. ೧೦-೫೦); ಹಿಂಡೊಡೆದ ಆಕಳು ಕಂಡ ಕಡೆ 
[ಹಿಂಡ್ಮು (< ಪಿಂಡ್ಕು) 4. ಕವರು (< ಕವಲ್ಮ್‌)| ಜ್ಞ ಉಡ). (ಹಿಂಡ್ಕು (.ಪಿಂಡ್ಮು) 4 ಒಡೆ]! 
ಹಿಂಡುಗೂಟ (ನಾ). ಒಟ್ಟಾಗಿ ಸೇರುವುದು; ಒಗ್ಗೂಡುವುದು: ದೈವವೀ , 'ಹಿಂಡ್ಲಿ "ಹಿಂಡಲ' ನೋ. 

ದ್ರೌಪದಿಗೆ ಸೀರೆಯನೀವುದಲ್ಲದೆ ಬಿಡಿಸಲಾಪುದೆ - ದೈವ ತೊತ್ತಿರ ಹುರುಡುಗೆಲಸದ | |ಹಿಂತಲೆ “ಹಿಂದಲೆ' ನೋ. 


ಹಿಂಡುಗೂಟದಲಿ (ಕುವ್ಮಾಸ. ೧೫-೭). [ಹಿಂಡ್ಕು (<ಪಿಂಡ್ಲು) 4 ಕೂಟ] ಹಿಂತಾಲ, ಹಿಂತಾಳ (ನಾ). ಒಂದು ಬಗೆಯ ತಾಳೆ; ಕಿರುತಾಳೆ; ಕಿರೀಚಲು: 
ಹಿಂಡುಗೂಡು "ಪಿಂಡುಗೂಡು' ನೋ. , ಅಶೋಕ ವಕುಳ ತಿಲಕ ಹಿಂತಾಲ ತಮಾಲ . . . ಅನೇಕಾನೋಕಹಾನೀಕ ಕಮನೀಯ 
ಹಿಂಡುಗೊಳ್‌ "ಪಿಂಡುಗೊಳ್‌' ನೋ. 40, ಮುಮಂ (ಅಜಪು. ೭-೨೦೦); ಹಾಲೆ ಹೊಂಗೇತಕಿ ವನಸಂಪಿಗೆ ಹಿಂತಾಲ ಹೆಮ್ಮರ 
ಹಿಂಡುದಲೆ (ನಾ). ತಲೆಗಳ ಗುಂಪು,- ಸಮೂಹ. i ಕಮ್ಮರಗಳು . . . ಬನ್ನಿಗಳ್ಳೇಲಕಡರಿ ಮುಸುಕಿಹುವು (ಕಂನವಿ. ೧೮-೩೬); ಕರಗ ಸಂತಾಲ 
ಹಿಂಡುದಲೆಯವ * ಹೆಚ್ಚುಸಂಖ್ಯೆಯ ತಲೆಯುಳ್ಳವನು; ರಾವಣ: ಹಿಂತಾಲ ಮತ್ತಿ ತೇಗು . . . ಬಿಲ್ವಾದಿ ಬಹುವೃಕ್ಷಂಗಳಿಂದೆ ತುಂಬಿ (ಮಹಾವಿ. ೭-೧೮). 
ಹಿಂಡುದಲೆಯವನಣುಗ ಹನುಮನ ಚಂಡಿಕೆಯ ಹಿಡಿದೆಳೆದು ಬಗ್ಗಿಸೆ ಗಂಡುಗಲಿ ಮುಳಿದವನ ಹಿಂತಾಳ: ಫಳ ಕರ್ಪೂರ ಲವಂಗ ಲುಂಗ ಲವಳೀ ಹಿಂತಾಳ ಲಾಳೀ ತಮಾಳ 
ಮುಡಿಯನು ಹಿಡಿದು ಬೀಸಿದನು (ಕಾಶಿರಾ. ೨೮-೫೯). [ಹಿಂಡ್ಕು ( ಪಿಂಡ್ಕು)`- ತಲೆ] ಳತಾಸುಂದರನಂದನಕ್ಕಳುರೆ ಮುಂ ತನ್ನರ್ಚಿಗಳ್‌ (ಪಂಪಭಾ. ೫-೮೬); ಹಿಂತಾಳ ತಾಳ 
ಹಿಂಡುಮಾತು "ಪಿಂಡುಮಾತು' ನೋ. 45 | ತಮಾಲ ತಡಸುಗಳ . . . ನಾನಾಭೂರಿಭೂಜಗಳಿಂದ ಹೊಯ್ದಾಡಿದರು ಸಮರದಲಿ 


ಹಿಂಡುವಕ್ಕಿ (ನಾ). ಪಕ್ಷಿಗಳ ಗುಂಪು, - ಸಮೂಹ: ಹಿಂಡುವಕ್ಕಿಯನೊರಸಲೆರಗುವ (ತೊರರಾ. ೪-೪-೨೩). (ಸಂ. 


ಹಿಂತಾಲಿ 


ಹಿಂತಾಲಿ, ಹಿಂತಾಳಿ (ನಾ). ಎ ಹಿಂತಾಲ: ""ಕರತಾಳಿ ಹಿಂತಾಲಿ (ಪಾಳಾಂ. ೪] 
ತಾಳಿಯೆನಿಕ್ಕುಂ'' (ಮಂಗರಾ. ೧೦೫-೧೫). ಹಿ೦ತಾಳಿ: ""ನೀಲತಾಳ - ತಾಳಮರ, ಹಿಂತಾಳಿ'' 
(ಓಷಧಭಿ. ಕಲ). 

ಹಿಂತಾಳ "ಹಿಂತಾಲ' ನೋ. 

ಹಿಂತಾಳಿ "ಹಿಂತಾಲಿ' ನೋ. 


| 
| 
[ಆ ಸಂ. ಹಿಂತಾಲ। | 
| 
| 
| 
| 
ಹಿಂತಾಳೆ (ನಾ). ಎ ಹಿಂತಾಲ: '"ತಾಳೀ - ತಾಮ್ರವಲ್ಲಿ, ಹಿಂತಾಳೆ, ಫ್‌ 
| 


6 


(Lap. ೬೭). |ಸಂ. ಹಿಂತಾಲ] 

ಹಿಂತಿಕ್ಕು "ಪಿಂತಿಕ್ಕು' ನೋ. 

ಹಿಂತಿರುಗು "ಪಿಂದಿರುಗು' ನೋ. 

ಹಿಂತುದಿ "ಹಿಂದುದಿ' ನೋ. 

ಹಿಂತೆ "ಪಿಂತ್ಕೆ' ನೋ. 

ಹಿಂತೊಡೆ "ಹಿಂದೊಡೆ' ನೋ. 

ಹಿಂತೋಟ (ನಾ). ಹಿಂದುಗಡೆಯಲ್ಲಿ ಇರುವ ಉದ್ಕಾನವನ; ಹಿಂಬದಿಯ 
ತೋಟ: ಇಂತೆಂದು ಮರುಮರುಗಿ ಬೊಂಕುತಲೆ; ಪರತಂತ್ರ ತಾಂ ತೋರದಿರೆ,- 
ಕುತಂತ್ರಕೆ ಶರಣುಬಂದು, ಸಂತಸವ ತಳೆದು, ನೆರೆ ಸಂತೆಕಟ್ಟೆಯ ಬಳಿಯ ಹಿಂತೋಟ | 15 
ಕೈದಿ ನೆರೆದರ್ಗೊರೆದುದಿಂತು (ಕಎಪು. ೪೨-೪). ' 
[ಹಿಂ (ಆ ಪಿನ್‌) 4 ತೋಟ (ಆ ತೋಂಟ)] | 
ಹಿಂದಟ್ಟು "ಪಿಂತಟ್ಟು' ನೋ. | 
ಹಿಂದಡ (ನಾ). ಹಿಂಭಾಗ: ಹೆಡಗಯ್ಯ ಬಿಗಿದ ನೇಣಂ ಕೊಯ್ದು ಬಿಸುಟು | 
ನಿಡುದಡದಲ್ಲಿ ಮೂಡ ಮುಂತಾಗಿ ಕುಳ್ಳಿರಿಸಿ ಹಿಂದಡದಲ್ಲಿ ಕುಸಿದು ನೀಡಡಿಯಿಟ್ಟು ನಿಂದು |20 
ಖಡ್ಗವ ಸೆಳೆದಂ ಜಡಿದು ನೋಡಿ (ಹಚಕಾ. ೧೩-೧೨). 

[ಹಿಂ (ಆ ಪಿನ್‌) 4 ದಡ್ಕ (ಆ ತಡ್ಮ)] 

ಹಿಂದಡಿ (ನಾ). ಹಿಂದಕ್ಕೆ ಇಡುವ ಹೆಜ್ಜೆ: "ಹಂದಡಿಯಿಡು' ಪರಾ. (೬ ಪಿಂತಡ। 

ಹಿಂದಡಿಯಿಡು (ಕ್ರಿ). ಹಿಂದೆ ಸರಿ; ಹಿಮ್ಮೆಟ್ಟು: ತೊಲಗಿ ಹಿಂದಡಿಯಿಡಲು ಕೀಚಕನಳು | 
ಕದೈತಂದಬುಜವದನೆಯ ಬಳಿಗೆ ಬಂದನು (ಕುವ್ಕಾವಿ. ೨-೧೭). [ಆ ಪಿಂತಡಿಯಿಡು] 

ಹಿಂದಲು "ಪಿಂತು' ಪರಾ. 

ಹಿಂದಲೆ "ಪಿಂದಲೆ' ನೋ. | 

ಹಿಂದವಿ (ನಾ). ಹಿಂದೀಭಾಷೆ: ಈಗ ಇಂಗ್ಲಿಷ್‌ ಭಾಷೆ ಹೇಗೋ, ಆಗ ಮಹಾರಾಷ್ಟ್ರ 
ಅಥವಾ ಹಿಂದವಿಯು ಹಾಗೆ ರಾಜಭಾಷೆ ಎನ್ನಿಸಿಕೊಂಡಿತ್ತು (ಮುಮರಾ. ೨೯): ದರಬಾರಿನ | 
ಕಾಗದಪತ್ರಗಳೆಲ್ಲಾ ಹಿಂದವಿಯಲ್ಲಿ ವಿಶೇಷವಾಗಿ ನಡೆಯುತಾ ಇದ್ದ ಕಾರಣ ಪುಣ್ಮವಂತರಾದ | 30 
ಮೇಲುತರದ ಜನರು ತಮ್ಮ ಮಕ್ಕಳಿಗೆ ಹಿಂದವಿಯನ್ನು ಕಲಿಸುತ್ತಿದ್ದರು (ಮುಸುಗ. ೧೫). | 

ಹಿಂದವೀದಫ್ತರ ವ ಹಿಂದೀಭಾಷೆಯಲ್ಲಿ ಬರೆಯಲಾಗಿರುವ ಕಾಗದಪತ್ರ: ಕೃಷ್ಣ 

ರಾಯನು ನವಾಬರ ಬಳಿಯಲ್ಲಿ ಬಹಳ ಚಾಲಾಕಾಗಿದ್ದುದರಿಂದ ಹಿಂದವೀದಪ್ತರದ ಕೆಲಸವು 
ಅವನಿಗೆ ನೇಮಕವಾಯ್ತು (ಮಹಾವಂ. 1 ೨೨೨). [೯ ಪಾರೆ. ಹಿಂ. ಮರಾ. ಹಿಂದವೀ। 

ಹಿಂದಳ "ಪಿಂತು' ಪರಾ. 

ಹಿಂದಾಡು "ಹಿಂದೆಯಾಡು' ನೋ. 

ಹಿಂದಿ (ನಾ). ಉತ್ತರಭಾರತದ ಕೆಲವು ಪ್ರದೇಶಗಳಲ್ಲಿ ಹೆಚ್ಚು 
ಬಳಕೆಯಲ್ಲಿರುವ, ಭಾರತದ ರಾಷ್ಟ್ರಭಾಷೆಯೆಂದು ಪರಿಗಣಿತವಾಗಿರುವ 
ಒಂದು ಭಾಷೆ; 1p ಅನೇಕ ಸಂಸ್ಕೃತಶಬ್ದಗಳು, ತದ್ಭವಗಳು, ಆರೆಬಿಕ್‌, 
ಪರ್ಷಿಯನ್‌ ಶಬ್ದಗಳನ್ನು ಈ ಭಾಷೆಯು ಒಳಗೊಂಡಿದೆ. ಉತ್ತರಭಾರತದ 
ವ್ರಜ, ಅವಧಿ ಮುಂತಾದ ಉಪಭಾಷೆಗಳಿಗೂ ಇದು ಅನ್ವಯವಾಗುತ್ತದೆ: 
ಸಂಸ್ಕೃತದ 'ಸಿಂಧು' ಅಥವಾ "ಸಿಂದಿ' ಶಬ್ದಗಳು ಪರ್ಷಿಯನ್‌ ಭಾಷೆಯಲ್ಲಿ 'ಹಿಂದ್‌' 
ಅಥವಾ "ಹಿಂದಿ' ಆಗಿವೆ (ಭಾರದ. ೪೨೬). [೧- ಪಾರ. ಹಿಂ. ಮರಾ. ಹಿಂದೀ] 

ಹಿಂದಿಕ್ಕು "ಪಿಂತಿಕ್ಕು' ನೋ. 

ಹಿಂದಿಡು (ಕ್ರಿ). ೧. (ಹೆಜ್ಜೆಯನ್ನು) ಹಿಂದಕ್ಕೆ ಇಡು; ಹಿಮ್ಮೆಟ್ಟು: ಅಡಿಯ 
ಮುಂದಿಡೆ ಸ್ವರ್ಗ ಅಡಿಯ ಹಿಂದಿಡೆ ನರಕ (ಸರ್ವಜ್ಞ. ೭೯೧). ೨. ಮರೆಮಾಡು; 


25 


35 


40 


4s 


೮೮೮೮ 


10 


ಹಿಂದುದಿ 


ಅಡಗಿಸು: ನಾನಿನ್ನು ಮುಂದೆ ಅಕ್ರಮಸಂಭಾವನೆಯನ್ನು ತೆಗೆದುಕೊಳ್ಳುವುದಿಲ್ಲ. 

ಲಂಚದ ಆಶೆಯಿಂದ ರಿಕಾರ್ಡುಗಳನ್ನು ಹಿಂದಿಡುವುದಿಲ್ಲ (ಪಂಜಪಂ. ೧೬೬). 

| (ಹಿಂದು; (< ಪಿಂತು) 4 ಇಡು] 

|ಒಂದಿಂಸು "ಪಿಂತಿರಿಸು' ನೋ. 

|ಹಿಂದಿರುಗಿಸು (ಕ್ರಿ). ೧. ಹಿಮ್ಮುಖವಾಗಿ ತಿರುಗಿಸು; ಹಿಂದಕ್ಕೆ ತೆರಳುವಂತೆ 

| ಮಾಡು; ಮರಳಿಸು: ನದಿಯ ಪ್ರವಾಹವನ್ನು ಹಿಂದಿರುಗಿಸಿ ನದಿಮೂಲಕ್ಕೊಯ್ಯಲು 

| ಸಾಧ್ಯವಿಲ್ಲ (ಮಣಸ. ೪). ೨. ಹಿಂದಕ್ಕೆ ಕೊಡು; ವಾಪಸ್ಸುಮಾಡು: ಕತ್ತೆಯ 
ಒದೆಯನು ಹಿಂದಿರುಗಿಸಿದರೆ ನೋವಿನ ಬಹು ಪಾಲು ನಿನಗೆ (ಇಂಚಾಪ. ೭೭-೭೪). 

[ಹಿಂದಿರುಗು (< ಪಿಂದಿರುಗು) *- - ಇಸ್ಬು) 

ಹಿಂದಿರುಗು "ಪಿಂದಿರುಗು' ನೋ. 

ಹಿಂದೀಯ (ನಾ). ಹಿಂದುದೇಶಕ್ಕೆ ಸೇರಿದವನು; ಹಿಂದೂಸ್ಥಾನದವನು: 
ಹಿಂದುಸ್ವಾನವೇ ದಾಸ್ಕದಲ್ಲಿ ತೊಳಲಾಡುವವರೆಗೆ ಚಟಗಳಿಗೆ ದಾಸನಾಗದ ಹಿಂದೀಯನು 
ಯಾರು? (ಮುಂಗಾಪು. ೩೮). [ಆ ಹಿಂದು] 

ಹಿಂದ್ಕು "ಪಿಂತು' ನೋ. 

ಹಿಂದು, ಹಿಂದೂ (ನಾ). ಭಾರತದೇಶದಲ್ಲಿ ವಾಸಿಸುತ್ತಿದ್ದು, ಅಲ್ಲಿಯ 
ಸನಾತನಧರ್ಮವನ್ನು ಆಚರಿಸಿಕೊಂಡು ಬಂದಿರುವ ಜನಾಂಗಕ್ಕೆ ಸೇರಿದ 
ವ್ಯಕ್ತಿ; ೫ ಇದು ಮುಸ್ಲಿಮರು ಭಾರತವನ್ನು ಪ್ರವೇಶಿಸಿದಾಗ, ಇಲ್ಲಿನ 


ಕ್ರಿ) 
ದೇಶೀಯರನ್ನು ನಿರ್ದೇಶಿಸಿ ಕರೆಯಲು ಬಳಸಿದ ಪದ: ಯಿದಕ್ಕೆ ಯಾವನಾನೊಬ್ಬ 
ತಪ್ಪಿದರೆ ಹಿಂದು ತಪ್ಪಿದರೆ ಕಾಸಿಯಲಿ ಆಕಳ ಕೊಂದ ಪಾಪಕೆ ಹೋಹರು 
(ಇಆ. 14, ೯೯-೫;?); ಹಿಂದು ಜೈನ ಮುಸ್ಲೀಮ ಕ್ಲೈಸ್ತರಾವೊಂದೇ ಬಾಂಧವರೆಮ್ಮಾ ತಂದೆ 
ದೇವರೊಬ್ಬನೆ (ಗಿ೪ಎಂ. ೪೬-೪); ನಾವು ಹಿಂದೂಸ್ತಾನದವರು; ನಾವು ಹಿಂದುಗಳು 

* (ಮೇಷ. ೧೧). ಹಿಂದೂ: ಸರ್ವಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ 
ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ (ಕೊಳಲು. 
೧೦೭-೧೦); ಪುರಾತನಭಾರತದ ಹಿಂದೂವೈಭವಗಳನ್ನೂ ರಾಜ್ಮಭಾರವನ್ನೂ ಹಿಂದೂಗಳು 
ಮರೆಯಲಾರರಾಗಿದ್ದಾರೆ (ಇಸ್ಲಾಂಸಂ. ೨೭). 

ಹಿಂದುರಾಯ ಸುರತ್ರಾಣ, ಹಿಂದೂರಾಯ ಸುರತ್ರಾಣ ಇ ವಿಜಯನಗರದ ಕೆಲವು 

ರಾಜರು ಹೊಂದಿದ್ದ ಒಂದು ಬಿರುದು;1? "ಸುರತ್ರಾಣ' ಎಂಬುದು ಮುಸ್ಲಿಮರ 
ರಾಜವಂಶದ "ಸುಲ್ತಾನ' ಎಂಬುದಕ್ಕೆ ಬದಲಾಗಿ ಸ್ವೀಕಾರ ಮಾಡಿಕೊಂಡಿರುವ 
ಬಿರುದುಸೂಚಕಪದ: ಹಿಂದುರಾಯಸುರತ್ರಾಣ. . . ಶ್ರೀವೀರಪ್ರತಾಪ ಹರಿಹರರಾಯರು 
(ಸೌಇಇ. 1%-॥, ೪೨೫-೪; 1401); ಹಿಂದುರಾಯಸುರತ್ರಾಣ ದುಷ್ಪಶಾರ್ದೂಲ ಮರ್ದ್ವನ: 
(ಎಕ. ೫1೧). ಕೃಷ್ಣರಾ. ೯೯-೬೩ ;1508); ಮೂರು ರಾಯರ ಗಂಡಾಂಕ: ಪರರಾಯಭಯಂಕರೆಃ 
ಹಿಂದೂರಾಯಸುರತ್ರಾಣ ಇತ್ಕಾದಿ ಬಿರುದೋನತಃ (ಎಕ. 3 (ಇ), ಗುಂಡ್ಲುಪೇ. ೧೪೭-೩೧: 
1448). [ಆ ಸಂ. ಸಿಂಧು, ಸಿಂಧೂ] 

ಹಿಂದುಗಡೆ, "ಪಿಂದುಗಡೆ' ನೋ. 

ಹಿಂದುಗಡೆ, (ಅ). ನಂತರ; ತರುವಾಯ: ಅದರ ಮಾತು ಹಿಂದುಗಡೆ, ಮೊದಲು 
ಕಾರಣವನ್ನಂತೂ ತಿಳಿಸು (ದಾಸಹು. ೭೬). 1< ಹಿಂದುಗಡೆ] 

ಹಿಂದುಗಳೆ "ಪಿಂದುಗಳಿ' ನೋ. 

ಹಿಂದುಗೊಳ್‌ "ಪಿಂದುಗೊಳ್‌' ನೋ. 

ಹಿಂದುಟಪಿ (ನಾ). ಒಂದು ಬಗೆಯ ಸಸ: ""ಅಮರಾ - ದೊಡ್ಡ ನೀಲಿ, ಹಿಂದುಟಪಿ, 
(೧) ವಶ್ಚಿಕಾಳಿ'' (ಓಪಧಿ. ೪). 1%) 

ಹಿಂದುದಿ, ಹಿಂತುದಿ (ನಾ). ಹಿಂಭಾಗದ ತುದಿ; ಹಿಂಬದಿಯ ಅಂಚು: ಈ 
ತೋಪಿನ ಅಳತೆ ಮಾಪುಗಳು ಹ್ಮಾಗಂದರೆ ಉದ್ದ ೨೧ ಫೂಟು ೨ ಇಂಚು, ಹಂದುದಿಯಲ್ಲಿ 
ಹೊರಸುತ್ತಿನ ವ್ಯಾಸ ೪ ಫೂಟು ೪ ಇಂಚು (ಕಭಾಗೆ. ೫೨೭). ಹಿಂತುದಿ: ಒಂದೆರಡು 
ನಿಮಿಷಗಳಲ್ಲಿ ಒಬ್ಬ ಗಂಡಸು ಒಬ್ಬ ಹೆಂಗಸು ಎಡಬದಿಯಿಂದ ನಡೆದು ಬಂದು 
ರಂಗಭೂಮಿಯ ಹಿಂತುದಿಯ ಕಡೆಗೆ ಸಾಗುವರು (ಅಶ್ವಮೇ. ೨). 

(ಹಿಂ ( ಪಿನ್‌) + ತುದಿ] 


ಹಿಂದುದೇಶ 


ಹಿಂದುದೇಶ , ಹಿಂದೂದೇಶ (ನಾ). ಭಾರತ; ಇಂಡಿಯಾ: ಹಿಂದುದೇಶದಲ್ಲಿ 
ಬೇಸಗೆಕಾಲದಲ್ಲಿ ಸೂರ್ಯ ನೇರವಾಗಿ ಕರ್ಕಾಟಕ ಸಂಕ್ರಾಂತಿವೃತ್ತದ ಮೇಲೆ ಇರುತ್ತಾನೆ 
(ಭೂವಿವ. ೬೩೩). ಹಿಂದೂದೇಶ: ಇವನ ಕಾಲದಲ್ಲಿ ಬ್ರಾಹ್ಮಸಮಾಜ ಹಿಂದೂದೇಶದ 
ಕೈಸ್ತವ್ಯಕ್ತಿಯಾಯಿತು (ಭಾರದ. ೩೨೦). (ಹಿಂದು * ದೇಶ] 

ಹಿಂದುವ (ನಾ). ಎ ಹಿಂದೀಯ: ನಮ್ಮ ರಾಣುವೆಯ ಧನ್ವಿಗಳ ಭಂಗಿಸಲೆಂ 
ದುಮ್ಮಹದಿಂದ ಹಿಂದುವನು ನಮ್ಮಲ್ಲಿಗೀ ಬಿಲ್ಲನಟ್ಟಿದನೆಂದುಆ ದುಮ್ಮಾನವ ತಾಳಿದನು । 
(ಕುರಾಖಾಂ. ೧೮-೫೭). | 

ಹಿಂದುವರಾಯ ಸುಪುತ್ರ ಎ ಹಿಂದುವರಾಯನೆಂಬ ಬಿರುದನ್ನು ಹೊಂದಿದ್ದ | 

ವಿಜಯನಗರದ ಒಬ್ಬ ಅರಸನ ಪುತ್ರ: ಶ್ರೀಮನ್ಮಹಾರಾಜಾಧಿರಾಜ ಪರಮೇಶ್ವರ 
ಪೂರ್ವಪಶ್ಚಿಮ ದಕ್ಷಿಣೋತ್ತರ ಚತುಸ್ಸಮುದ್ರಾಧೀಶ್ವರ ಹಿಂದುವರಾಯ ಸುಪುತ್ರಾಣಾಂ 
(ಎಕ. 111 (8), ಗುಂಡ್ಲುಪೇ. ೭೮-೪; 1422). [ಆ ಹಿಂದ್ಭು] 

ಹಿಂದುವರಾಳಿ (ನಾ). (ಸಂಗೀತ। ಕರ್ನಾಟಕಪದ್ಭತಿಯ ರಾಗಗಳಲ್ಲಿ ಒಂದು; | 
ವರಾಳಿರಾಗದ ಒಂದು ಪ್ರಭೇದ: ಹಿಂದುವರಾಳಿಯನೊರ್ವನಾಲಾಪಿಸೆ ಹಿಂದುಳಿಯದೆ | | 
ವನವೆಲ್ಲ ಒಂದು ಘಳಿಗಯೊಳೆ ಪೂತಳಿರ್ಮಿಡಿಪಣ್ಗಳೊಂದುಗೂಡಿರ್ದುವೇನೆಂಬೆ | 
(ಭರಚ. ೬೪-೧೦). ಸಂ. ಹಿಂದುವರಾಲೀ। 

ಹಿಂದುಸ್ತಾನಿ, ಹಿಂದುಸ್ಥಾನಿ, ಹಿಂದೂಸ್ತಾನಿ, ಹಿಂದೂಸ್ಥಾನಿ (ಗು). ೧. | 
ಹಿಂದುಸ್ಥಾನದ; ಹಿಂದುದೇಶದ. (ನಾ). ೨. ಅನೇಕ ಸಂಸ್ಕೃತಶಬ್ದಗಳನ್ನೂ | ! 
ಸಂಸ್ಕೃತದ ತದ್ಭವಗಳನ್ನೂ ಪರ್ಷಿಯನ್‌ ಮತ್ತು ಅರೆಬಿಕ್‌ ಶಬ್ದಗಳನ್ನೂ 
ಒಳಗೊಂಡಿರುವ (ಉರ್ದು?) ಭಾಷೆ: ಅನಂತರ ಕನ್ನಡಕ್ಕೆ ಬಂದ ಸಂಬಂಧವೆಂದರೆ 
ಹಿಂದುಸ್ತಾನಿಭಾಷೆಯನ್ನಾಡುವ ಜನರದು (ಭಾಷಾಶಾ. ೧೭). ೩. ಉರ್ದುಮಿಶ್ರಿತವಾದ |20 | 
ಹಿಂದೀಭಾಷೆ. ಹಿಂದುಸ್ಥಾನಿ: ೨. ಸಂಸ್ಕೃತಸಂಬಂಧಭಾಷೆಗಳಾದ - ಬಂಗಾಳಿ, | | 


6 


10 


15 | 


ಉರಿಯ, ಹಿಂದಿ, ಪಂಚಾಬಿ, ಮರಾಠಿ, ಗುಜರಾಧಿ, ಸಿಂಧಿ, ಹಿಂದುಸ್ಥಾನಿ, ಉತ್ತರ | 
ಹಿಂದುಸ್ತಾನದ ಭಾಷೆಗಳು (ಭೂಗೋಳ . ೩೮). ಹಿಂದೂಸ್ತಾನಿ: ೨. ಹಿಂದೂಸ್ತಾನಿ | 
ಭಾಷೆಯು ಈ ದೇಶದ ಎಲ್ಲ ಭಾಗಗಳಲ್ಲಿಯೂ ಇರುವುದಲ್ಲದೆ ಸಾಮಾನ್ಯವಾಗಿ |. | 
ಮಹಮ್ಮದೀಯರಿಗೆ ಮಾತೃಭಾಷೆಯಾಗಿದೆ (ಭೂರಣೆ. ॥. ೧೭೭). ಹಿಂದೂಸ್ಥಾನಿ: ೨. |2| 
ಹಿಂದೂಸ್ಥಾನಿ ಅಥವಾ ಉರ್ದುಭಾಷೆಯು ಸಾಮಾನ್ಯವಾಗಿ ಈ ದೇಶದಲ್ಲಿರುವ ! 
" ಮುಸಲ್ಮಾನರಿಗೆಲ್ಲ ಮಾತೃಭಾಷೆಯಾಗಿದೆ ( ಭೂರಣೆ. ॥ ೧೧೬). | 
[€- ಪಾಠ. ಹಿಂ. ಹಿಂದೂಸ್ತಾನೀ। | 
ಹಿಂದುಸ್ಥಾನ, ಹಿಂದೂಸ್ಥಾನ (ನಾ). ಗಿ. ಹಿಂದೂಗಳು ಇರುವ ಸ್ಥಳ, - | 
ಪ್ರದೇಶ; ಭಾರತ: ಬಂಗಾಳದಲ್ಲಿಯೂ, ಮತ್ತು ಮಧ್ಯ್ಮಹಿಂದುಸ್ವಾನದಲ್ಲಿಯೂ |3| 
ಕಲ್ಲಿದ್ದಲೂ ಪಂಜಾಬ್‌ದೇಶದಲ್ಲಿ ಕಲ್ಲುಪ್ಪೂ, ಸಿಕ್ಕುತ್ತವೆ (ಭೂಗೋಳ. ೩೭). | | 
ಹಿಂದೂಸ್ಥಾನ:೨. ಭಾರತದ ಉತ್ತರದಿಕ್ಕಿನ ಕೆಲವು ಪ್ರದೇಶ; ಉತ್ತರಭಾರತ: 
ಹಿಂದಿ ಶಬ್ದಕ್ಕೆ "ಹಿಂದೂಸ್ಮಾನಕ್ಕೆ ಸಂಬಂಧಿಸಿದ' ಎಂದು ಅರ್ಥ. 'ಹಿಂದೂಸ್ಟಾನದಲ್ಲಿ | 


(ad 


ವಾಸಿಸುವವರು” ಮತ್ತು "ಹಿಂದೂಸ್ಥಾನದವರು ಬಳಸುವ ಭಾಷೆ' ಎಂದೂ ಸಹ ಈ 
ಶಬ್ದಕ್ಕೆ ಅರ್ಥವಾಗುತ್ತದೆ (ಭಾರದ. ೪೫೬). [ಹಿಂದ್ದು 4 ಸ್ಥಾನ) 

ಹಿಂದುಸ್ಥಾನಿ "ಹಿಂದುಸ್ತಾನಿ' ನೋ. 

ಹಿಂದುಳಿ "ಪಿಂದುಟ್‌' ನೋ. 

ಹಿಂದುಳಿಸು (ಕ್ರಿ). ಹಿಂದೆ ಉಳಿಯುವಂತೆ ಮಾಡು; ತಡೆ; ಪ್ರತಿಬಂಧಿಸು: 
ಅವರಿತ್ತ ಶಾಪವ ಹಿಂದುಳಿಸಲ್‌ ಬಾರದನುಭವಿಸಬೇಕೆಂದಂ (ದಶಾವ. ೪-೧೬). 

(ಹಿಂದುಳಿ ( ಪಿಂದುಲಟ್‌) * - ಇಸ್ಮು| 

ಹಿಂದುಳುಹು (ಕ್ರಿ). ಹಿಂದೆ ಉಳಿಯುವಂತೆ ಮಾಡು; ಹಿಂದುಳಿಸು: 
ಮುಂದೆ ಹರಿದರು ಪಾಂಡುತನಯರ ನಂದನರು ತಾವೈವರೀತನ ಹಿಂದುಳುಹಿ 
ಹೇರಾಳದ ಚತುರ್ಬಲವ (ಕುವ್ಮಾಕ. ೩-೧೬). 

(ಹಿಂದು, (< ಪಿಂತು) 4 ಉಳುಹು (ಆ ಉಬ್‌ಪು)। 
ಹಿಂದೂ "ಹಿಂದ್ಕು' ನೋ. 
ಹಿಂದೂಡು (ಕ್ರಿ). ೧. ಹಿಂದೆ ಸರಿಯುವಂತೆ ಮಾಡು; ಸೋಲಿಸು : ಜಮಾನ್ಹಾರನ 


'ತಿ5 


40 


4s 


೮೮೮೯ 


ಹಿಂದೋಲ 


ಲಾರಿಯನ್ನು ಹಿಂದೂಡಲು ಭಲೆ ಬಾಡಿಗೆಯ ಲಾರಿಗೆಲ್ಲಿ ಸಾಧ್ಯ( ಜಮಾನ್ತಾ. ೬); 
ನೀತಿಬಾಹಿರರಾದ ಅಧಿಕಾರಿಗಳು . . . ಆವನನ್ನು ಹಿಂದೂಡಿದರು (ಪುನರು. ೩೩೩). 
೨. (ಪೂರ್ವಬಾವಿಯಾಗಿ ನಿಶ್ಚಿತವಾದ ಒಂದು ಕಾರ್ಯಕ್ರಮದ ಸಮಯ 
ವನ್ನು) ಹಿಂದಕ್ಕೆ ಹಾಕು: ಮುಂದಿನ ತಿಂಗಳಿಗೆ ಇದ್ದ ಸಾರ್ವಜನಿಕಸಭೆಯನ್ನು 
ಈ ತಿಂಗಳಿಗೇ ಹಿಂದೂಡಿದ್ದಾರೆ (ರೂಢಿ). 
(ಹಿಂ (ಆ ಪಿನ್‌) 4 ದೂಡು (ಆ ದೂಂಟು,)) 

ಹಿಂದೂದೇಶ "ಹಿಂದುದೇಶ' ನೋ. 

ಹಿಂದೂಧರ್ಮ (ನಾ). ಭಾರತದೇಶದಲ್ಲಿ ಪ್ರಾಚೀನಕಾಲದಿಂದಲೂ 
ಆಚರಣೆಯಲ್ಲಿ ಉಳಿದುಕೊಂಡು ಬಂದಿರುವ ಒಂದು ಸನಾತನಧರ್ಮ: 
ಹಿಂದೂಧರ್ಮದ ಸತ್ತ್ಯಪರೀಕ್ಷೆಯ ಕಾಲ ಅದು (ಭಾರದ. ೩೧೭). 

(ಹಿಂದೂ (ಆ ಹಿಂದ್ಕು) 4 ಧರ್ಮ] 

ಹಿಂದೂಮತ (ನಾ). ಎ ಹಿಂದೂಧರ್ಮ: ಈ ದೇಶದಲ್ಲಿ ೨ ಭಾಗ ಜನರು 
ಹಿಂದೂಮತದವರು (ಭೂರಣೆ. ॥, ೧೭): ಹಿಂದೂಮತ ಪ್ರಪಂಚದ ಧರ್ಮಗಳಲ್ಲಿರುವ 
ಯಾವ ಅಂಶವನ್ನೂ ಬಿಟ್ಟಿಲ್ಲ (ಭಾರದ. ೩೨೯). (ಹಿಂದೂ ( ಹಿಂದ್ಮು) 3- ಮತ] 

ಹಿಂದೂಸ್ಥಾನ "ಹಿಂದುಸ್ಥಾನ' ನೋ. 

ಹಿಂದೂಸ್ಥಾನಿ "ಹಿಂದುಸ್ಥಾನಿ' ನೋ. 

ಹಿಂದೆ "ಪಿಂತ್ಮೆ' ನೋ. 

ಹಿಂದೆಗೆ "ಪಿಂದೆಗೆ' ನೋ. 

ಹಿಂದೆಯಾಡು, ಹಿಂದಾಡು (ಕ್ರಿ). ೧. ಹಿಂದೆ ಹೇಳು, - ನುಡಿ. ೨. 
ಪರೋಕ್ಷದಲ್ಲಿ ಆಡಿಕೊಳ್ಳು; ಮರೆಯಲ್ಲಿ ಆಕ್ಟೇಪಿಸು : ಹೋಗಬಿಟ್ಟು ಜಂಗಮವ 
ಹಿಂದೆಯಾಡುವನ ಬಾಯಲಿ ಮೆಟ್ಟಿ ಹುಡಿ ಹೊಯ್ಯದೆ ಮಾಣ್ಟನೆ ಕೂಡಲಸಂಗಮದೇವ 
(ಬಸವ, ೪೧೯). ಹಿಂದಾಡು: ೧. ದೂರನ್ನು ಎದುರಿಗೆ ಆಡು, ಹೊಗಳನ್ನು ಹಿಂದಾಡು 
(ಗಾದೆ). ೨. ನನ್ನೀ ನುಡಿ ತೆರೆ ಎದೆ- ಗುಡಿ ದೇವರ ಬರಮಾಡಿ: ಕಡಿದಾಡುವರೇತಕ್ಕಿದು 
ದೆವ್ವನೆ ಮುಂದೂಡಿ, ನಾಗನ ನಾಲಿಗೆಯಾಡಿಸಿ ಅಣಗಿಸಿ ಹಂದಾಡಿ? (ಸೂರ್ಯಪಾ. ೩೭-೧೧). 

(ಹಿಂದೆ (< ಪಿಂತ್ಸೆ) 4 ಆಡು 


ಹಿಂದೆರಳು (ಕ್ರಿ). ಹಿಂದಕ್ಕೆ ಹೋಗು, - ತೆರಳು: ನೋಡ ಬಂದವರೆಲ್ಲ ಮಮ್ಮಲ 


ಮರುಗಿ ಒಬ್ಬೊಬ್ಬರೆ ಹಿಂದೆರಳಿದರು (ಗೊಲ್ಗೊಥಾ. ೪ii ಮುನ್ನುಡಿ): ಅವರು. .. ಅರಮನೆಗೆ 
ಹಿಂದೆರಳಿದರು (ಮಣಿಸ. ೫೧). (ಹಿಂ (ಆ ಪಿನ್‌) + ತೆರಳು (ಆ ತೆರಳ್‌)] 

ಹಿಂದೆಸೆ "ಪಿಂದೆಸೆ' ನೋ. 

ಹಿಂದೆಹೊನ್ನು (ನಾ). ಒಂದು ಬಗೆಯ ನಾಣ್ಮ; ಬಂಗಾರದ ನಾಣ್ಮವಿಶೇಷ: 
ಇದಲ್ಲದೆ ಇನ್ನೂ ಇತರ ಬಂಗಾರದ ನಾಣ್ಮಗಳು ವಿಶೇಷವಾಗಿದ್ದವು ಯಾವುವೆಂದರೆ:- 
೧ ಗಬರು ೧ ಪ್ರಿಯಕಾವೇರಿ . . . ೧ ಸಣ್ಣಗಿರಿ ೧ ಹಿಂದೆಹೊನ್ನು (ಚಿತ್ರಪಾ. ೧೦೩). 

[ಹಿಂದೆ?.3- ಹೊನ್ನು (ಆ ಪೊನ್‌)) 

ಹಿಂದೊಂಡೆ (ನಾ). ಗಂಟಲಿನ ಹಿಂಭಾಗ: ಬಿಸುನೆತ್ತರ್‌ ತೊಗಲೆಲ್ವು ಕರ್ಬಸು 
ಕರುಳ್‌ ಹಿಂದೊಂಡೆ ಖಂಡಂ ಮಿದುಳ್‌ . . . ಮಳಂ ಮಜುಕಮುಗ್ರವ್ಕಾಧಿ ದುರ್ಗಂಧ 
ಮುರ್ವಿಸುಗುಂ ಪೇಸು ಪತಂ ಕರಂ ಕಿಸುಗುಳೆಂ ಕಾಯಂ ಶುಚಿಪ್ರಾಯಮೇ (ಪುಷ್ಪವು. 
೧೩-೪೯). (ಹಿಂ (ಆ ಪಿನ್‌) + ತೊಂಡೆ] | 

ಹಿಂದೋಲ, ಹಿಂದೋಳ (ನಾ). ೧. ಉಯ್ಯಾಲೆ; ಜೋಕಾಲಿ. ೨. [ಸಂಗೀತ] 
ಒಂದು ರಾಗದ ಹೆಸರು. ಹಿಂದೋಳ: ೧. ಮುಂದೊಂದು ಮಾಕಂದಮಹೀಜದ 
ತುಅುಂಗಿದ ಶಾಖಾಗ್ರದೆ ಮೆಲ್‌ವ ಹಿಂದೋಳದೊಳ್‌ , .. ಉಯ್ಕಲಾಡಿದಳ್‌ (ಶಾಂತೀಶ್ವ. 
೫-೧೧೪ ವ). ೨. ಹಿಂದೋಳರವಕ್ಕೆ ಮಲ್ಲಿಗೆಗೆ ಬೆಳ್ತಿಂಗಳ್ಲೆ ತಣ್ಣಾಳಿಗಿನ್ನೆನಸುಂ 
ಕ್ರೂರತೆಯಂ ನೆಗಬ್ಬದಪನೋ ಅಕ್ರೂರನೆಂತಾದನೀತನತಿಕ್ರೂರನಮೋಘಮೆಂದರಬಲಿಂದ 
ಕ್ರೂರನಂಗೋಪಿಯರ್‌ (ಜಗವ. ೫-೯೦); ಮಾಳವಿಯಾ . . . ಗುಜ್ಜರಿಯಾ ಹಿಂದೋಳಂ 
ವಸಂತಭೈರವಿ ಗೌಳಮನಾ ವೀಣೆಯಲ್ಲಿ ಮುನಿ ಬಾಜಿಸಿದಂ (ಎೀರಎ. ೬-೮೯); ಮಧು 
ಮಾಧವಿ ಶಂಕರಾಭರಣ ಹಿಂದೋ!।ಪಾಶಾಂ. ದೂ]ಳ ಬಂಗಾಳ ಗುಂಡಕ್ರಿಯೆ ... ಕರ್ನಾಟಕ 
ಬಂಗಾಳಮೆಂಬಿಪ್ಪತ್ತೆ ರಾಗಾಂಗದಿಂದಾದ ರಾಗಂಗಳು (ಎವೇಕ. ೧೮೮). ಹಂ.) 


ಹಿಂದೋಳ ೮೮೯೦ ಹಿಂಸನ 


ಹಿಂದೋಳ 'ಹಿಂದೋಲ' ನೋ. ಹಿಂಬಾರ ಸೇರಿನ ಒಂಕಿ ಕೈಭಾರ ನನ ಗೆಳತಿ ನಾ ಕೊಟ್ಟ ಸೀರೆ ನಿಲಿಭಾರ (ಹಳ್ಳಿಯ. ೮೭). 
ಹಿಂದೋಳರಾಗ (ನಾ). ಎ ಹಿಂದೋಲ ೨: ಮೃದುಳ ಹಿಂದೋಳರಾಗರವದೊಡನೆ [ಹಿಂ (ಆ ಪಿನ್‌) 4 ಬಾರ! 
ಲೀಲಾಂದೋಳ ಚೀತ್ಕಾರರವಮೊಗೆಯೆಯುಂ (ಚಂದ್ರಪು. ೭-೬೧ ವ); ಆರೋಹಣ | |ಹಿಂಬಾಲ್ಲ (ನಾ). ೧. ಹಿಂಬದಿಯ ಬಾಲ. ೨. (ಆಲಂ) ಹಿಂದೆ ಹೋಗುವವನು; 


ಅವರೋಹಣಕ್ರಮದಿಂದ . . . ಹಿಂದೋಳರಾಗವಂ ನುಡಿಯಿಸುವ ಸುಂದರಿಯಂ ನೋಡಿ ಅನುಸರಿಸುವವನು: ತೀರ ಸಮಾಪಕ್ಕೆ ಹೋದಿರಿ, ನಾನು ಹಿಂಬಾಲವಾದೆ 
(ಸೌಗಂಧ. ೧೯೨-೪). [ಸಂ. ಹಿಂದೋಲರಾಗ। 5 (ಸುವಸಂ. ೧೮). (ಹಿಂ (ಆ ವಿನ್‌) ೬ ಬಾಲ) 
ಹಿಂಪಾರ್ಶ್ವ (ನಾ). ಹಿಂದಿನ ಪಾರ್ಶ್ವ, - ಬದಿ; ಹಿಂಬದಿ: ನಂಮ ಅಕ್ಕಾಜಿಯವರ | 'ಹಿಂಬಾಲ್ಮ (ಅ). ಹಿಂಬದಿಯಲ್ಲಿ; ಹಿಂದುಗಡೆ: ಆಮೇಲೆ ಎಲ್ಲ ದನಗಳು ಆ 
ಅಗ್ರಹಾರಕ್ಕೆ ಹಿಂಪಾರ್ಶ್ವದಲ್ಲಿ ಯಿಪ್ಪತ್ತು ಮನೆಗಳು (ಎಕ. 11, ಮೈಸೂರು. ೩-೭; 1822). ಕುದುರೆಯ ಹಿಂಬಾಲ ಬಂದು . . . ಬೇಲಿಯ ಮೇಲಿಂದ ಹಾರಿ ಹೊರಬಿದ್ದವು 
[ಹಿಂ (ಆ ಪಿನ್‌) + ಪಾರ್ಶ್ವ ) | (ಮುಂಬಯು. ೫-೯೧). [೮ ಹಿಂಬಾಲ] 
ಹಿಂಬಗಲು "ಪಿಂಬಗಲ್‌' ನೋ. |. |ಹಿಂಬಾಲಕ (ನಾ). ಹಿಂಬಾಲಿಸುವವನು; ಅನುಸರಿಸುವ 'ನು; ಅನುಯಾಯಿ: 
ಹಿಂಬಡ 'ಪಿಮ್ಮಡ' ನೋ. |10| ನಾನು ಯುವರಾಜನ ಹಿಂಬಾಲಕನಾಗಿ ಹೋಗುವುದೇ ಇಲ :ಂದು ನಿಶ್ಚಯಿಸಿದ್ದೇನೆ 
ಹಿಂಬಡತಿ (ನಾ).(ಶಿಕ್ಷೆಯಲ್ಲಿ ಒಂದು ಅಂಗವಾಗಿ) ಸಂಬಳ, ಹುದ್ದೆ | | (ಫ್ರೀರಾಯ. ೩೧೬): ಹ್ಕೂಂ ಮತ್ತು ಅವನ ಹಿಂಬಾಲಕರು ಇದನ್ನು ಸಂದೇಹವಾದಕ್ಕೆ ಗುರಿ 
ಮೊದಲಾದುವುಗಳ ಬಡತಿಯಲ್ಲಿ ಖೋತಾ ಮಾಡುವಿಕೆ: ಹಿರಿಯ ಪೌಜದಾರರಿಗೆ ಪಡಿಸುವ ತನಕ ಅದು ಸತ್ಯವೇ ಸರಿ (ಜೀವಾತ್ಮ. ೧೮೩). (ಹಿಂ (ಆ ಪಿನ್‌) 3- ಪಾಲಕ] 
ಎರಡು ರೂಪಾಯಿ ಹಿಂಬಡತಿಯಾಯಿತು (ಪಾನಕ. ೩೫); ಜೋಶಿ ರಾಮರಾಯನು . . . ಹಿಂಬಾಲತನ (ನಾ). ಹಿಂಬಾಲಿಸುವ ಸ್ವಭಾವ: ಇನ್ನು ಆಡಳಿತಗಾರರ ಹಿಂಬಾಲತನ, 
ಕಠೋರ ಸತ್ಮದ ಯಂತ್ರದಲ್ಲಿ ಸಿಕ್ಕು ಹೇಗೆ ಹಿಂಬಡತಿ ಪಡೆದನೆಂಬುದು ಇನ್ನೊಂದು ದೊಡ್ಡ ಇದರಲ್ಲಿ ಫಲ ಬಲು ನಿಧಾನ (ಹುಟ್ಟಿಹ. ೧೮೭). [ಹಿಂಬಾಲ್ಲ *- - ತನ) 
ಕತೆ (ಗಂಮಾಯಿ. ೨೯೭). (ಹಿಂ. (ಆ ಪಿನ್‌) 3- ಬಡತಿ] [1s ಹಿಂಬಾಲಿಸು, ಪಿಂಬಾಲಿಸು (ಕ್ರಿ). ಹಿಂದೆ ಬರು; ಅನುಸರಿಸು: ರಾಮನು 
ಹಿಂಬದಿ (ನಾ). ಹಿಂದಿನ ಭಾಗ; ಹಿಂಭಾಗ: ದೊಡ್ಡ ಒಲೆಯ ಹಿಂಬದಿಯಲ್ಲಿದ್ದ ವಿಶ್ವಾಮಿತ್ರನನ್ನು ಹಿಂಬಾಲಿಸಿದನು (ವಾರಾಕೃ. ೫೬); ಅವನು ಜಿಂಕೆಯನ್ನು ಹಿಂಬಾಲಿಸಿದನು 
ು೨೦ಚ ಉದ್ದನೆಯ ಮನುಷ್ಯ ಮೈ ಚಾಚಿ ಮಲಗಿಕೊಳ್ಳಲು ಸಾಕಾಗುವಷ್ಟು (ಮಣಿಸ. ೯೩). ಗಿ ಪಿಂಬಾಲಿಸು: ಸಂಭವಿಸಿತಾತನಂ ಪಿಂಬಾಲಿಪೊಂದುರುವ ತಿರ್ರನೆಯೆ 
ದೊಡ್ಡದಾಗಿರಲಿಲ್ಲ (ಪುನರು. ೨೮೨); ಸ್ವಾಮಿಜಿಯವರು ಹಿಂಬದಿಯಲ್ಲೇ ನಿಂತಿರುತ್ತಾರೆ ತಿರಿವ ಸುಟ್ಟುರೆವೊನಲ ಭೋರಿಡುವ ಬಿರುಗಾಳಿ ! (ಶ್ರೀರಾಮಾ. ೪೦೭-೧೧೩). 
(ವೀರಯೋ. ೩೪). (ಹಿಂ (ಆ ಪಿನ್‌) *- ಬದಿ ಕ (ಹಿಂ (ಆ ಪಿನ್‌) + ಪಾಲಿಸು] 
ಹಿಂಬರಹ (ನಾ). ದಾಖಲೆ, ಪತ್ರ ಮುಂತಾದುವುಗಳ ಕೊನೆಯಲ್ಲಿ ಸೇರಿಸುವ |20 | ಹಿಂಬಾಲು (ನಾ). ಹಿಂಬದಿ; ಹಿಂಭಾಗ: ಸೋನಕ್ಕನ ಹಿಂಬಾಲಿಗೆ ನಡೆಯುವ ಮೃತ್ಯು 
ವಿಶೇಷಾಂಕ; ಹಿಂಬದಿಯ ಬರವಣಿಗೆ : “ಹಿಂಬರಹ ಷರಾ'' (ಓಗdಂಣmeಗ!. ಇಂಕನಿ). ಕಾಮಿಜೀವಗಳ ವೀಧಿಯೇ ಇತ್ತು (ದೀಪಹ. ॥. ೩೮೧). [ಹಿಂಬಾಲ, ೬ -ಉೃ) 
[ಹಿಂ ( ಪಿನ್‌) 3- ಬರಹ (< ಬರೆಪ)। ` ಹಿಂಬೆದೆ "ಪಿಂಬೆದೆ' ನೋ. 


ಹಿಂಬರಿಕ್ಕೆ, ಹಿಮ್ಮರಿಕೆ (ನಾ). ೧. ಹಿಂದಕ್ಕೆ ಓಡುವಿಕೆ, - ಚಲಿಸುವಿಕೆ: | |ಹಿಂಬೆರಕು (ನಾ). ಹಿಮ್ಮುಖ; ಹಿಂಭಾಗ (7): ನಡೆನಡೆದು ತಿರುತಿರುಗಿ ಹಿಂಬೆರ 
ಅಸುರರಾಯನಜಾತಶತ್ರುವಿಗೆಜಗಿ ಹಿಂಬರಿಕೆಯಲಿ ಹಜ್ಜೆಗಳ ಆತು | [ಪಾಠಾಂ. ಹೆಂಬೆಆ।ಕಿನಿಂ ನಡೆದು (ಕಣ್ಣರ. ಹ. ೩೬-೮); ಅಂದಣದ ಸಂದಣಿಯ 
(ತೊರರಾ. ೬-೧೯-೫೩); ಹಿಂಬರಿಕೆಯಡಿಯಲ್ಲಿ ಸಿಕ್ಕು ತೊತ್ತಳಿಗೊಂಡು ಸಾವವರ ದೊಂದಣಮುಂದಿಯಿಬ್ಬಗಿಯಾಗಿ ಹಿಂಬೆರಕಿಂದ!ಪಾಕಾಂ. ಹೆಬ್ಬೆಜಗಿಂದ]ವಂದುಂ 
ನರಳಿಕೆಯ ಕಿವುಡುಗೇಳಿ (ಉಯ್ಕಾಲೆ. ೪೫-೩). ಹಿಮ್ಮ ರಿಕೆ:೨. ಹಿಂಬಾಲಿಸಿ ಓಡುವಿಕೆ: ! ತೊಳತೊಳಗುತುಚ್ಚಳಿಸಿ. . . ಬಂದು ಹೊಕ್ಕರು ರಾಜಮಂದಿರವ (ಬಸಪು. ೬೦-೨೮). (71 


ಉತ್ತರನು . . . ಓಡುತಿರೆ ಬಿಟ್ಟ ಮಂಡೆಯಲ್ಲಿ ಕಲಿಪಾರ್ಥನಿದ ನೋಡಿದನು ಹಿಂಚೆಅಗು (ನಾ). ದೇಹವು ಹಿಂದಕ್ಕೆ ಬಾಗಿ ಸೆಟೆದುಕೊಳ್ಳುವ ಒಂದು ಬಗೆಯ 

ಹಿಮ್ಮರಿಕೆಯಿಂ ಪೋಗಿ ಸೂಟಿಯಿಂ ಕೇಡುಗನ ಬೆಂಬತ್ತಿ ನಿಲ್ಲುನಿಲ್ಲೆಂದೆನುತ ಅಪಸ್ಮಾರ: ದೇಹವ ಬಿಲ್ಲಿನ ಹಾಗೆ ಹಿಂದಕ್ಕಾಗಿ ಬಗ್ಗಿಸಿ ನೋವ ಉಂಟುಮಾಡಿ 

ಪಿಡಿದೆಳೆಯುತ್ತಲುತ್ತರನನು (ತುರಂಗ. ೩೬-೫೧). (ಹಿಂ (< ಪಿನ್‌) + ಪರಿಕೆ] ಕಷ್ಟಪಡಿಸುವುದು, ಇದು ಬಾಹ್ಕಾಯಾಮವೆನಿಸಿಕೊಂಬುದು. ಇದನೇ ಹಿಂಬೆಅಗು ಎಂಬರು 
ಹಿಂಬರಿಕ್ಕೆ (ಅ). ಹಿಮ್ಮುಖವಾಗಿ; ಹಿಂಬದಿಗೆ: ಟಳಕರು ಈ ಎಲ್ಲ ಮಾತುಗಳನ್ನು [so (ವೃದ್ಮಸಾ. (೪೦೫). "ಮುಂಬೆಜಿಗು' ಪರಾ. (ಹಿಂ (ಆ ಪಿನ್‌) * ಬೆಜಗು। 

ಕೇಳಿ ಹಿಂಬರಿಕೆ ನಡೆದು ಹಚ್ಚಡದ ಮುಸುಕು ಹಾಕಿಕೊಂಡು . . . ಮಲಗಿದರು | |ಹಿಂಬೊತ್ತು "ಪಿಂಬೊಟ್ತು' ನೋ. 

(ಸ್ಪೃತಿಚಿ, ೮೮); ಕೆಳಸ್ವರಗಳ ಮೆದುವಾದ ಆಲಾಪನೆ ಸುರಳೆ ಸುರುಳೆಯಾಗಿ ಹಿಂಬರಿಕೆ ಹಿಂಭಾಗ (ನಾ). ಹಿಂದಿನ ಭಾಗ; .ಹಿಂಬದಿ: ಈಡಿಜ್‌ದನೆಂಬಿನಿಂ ಪಾರ್ಥನ 

ಹೊರಟ ನದಿಯಂತೆ ಹರಿಯತೊಡಗಿತ್ತು (ಗಂಮುಯಿ. ೧೩೫). | ಹಿಂಬರಿಕೆ,] ವರೂಥಮಂ ಕೂಡೆ ಹಿಂಭಾಗಕ್ಕೆನೂಲು ಬಿಲ್ಲಂತರಕೆ ಪೋದುದದು ಸಂಗರದೊಳು 
ಹಿಂಬಳಿ 'ಪಿಂಬಳಿ' ನೋ. . (ಚೃಮಿಭಾ, ೧೪-೨); ಅವಳು ಮಾರಿಯಮ್ಮನ ಮುಂದೆ ಅಡ್ಡ ಬಿದ್ದಿದ್ದಾಗ ಹಿಂಭಾಗದಿಂದ 


ಹಿಂಬಳೆ (ನಾ). (ಹೆಂಗಸರು) ಕಡಗದ ಹಿಂದುಗಡೆಯಲ್ಲಿ ತೊಡುವ ಸಾದಾ |35| ನೋಡಿಯೆ ಭಾವವಶನಾಗಿದ್ದನು (ಮರಮ. ೬೬೮). (ಹಿಂ (ಆ ಪಿನ್‌) + ಭಾಗ 
ನಮೂನೆ ಬಳೆ: ಹರಡಿ ಹಿಂಬಳೆ ಸಾಲ್ಪೆರಳೈದರ ಮೇಲೆ ಸುರಚಿರರೇಪೆ ಚಂದ್ರಮನ | |ಹಿಂಭಾಗವಡೆ (ಕ್ರಿ). ಹಿಂದಿನ ಭಾಗವನ್ನು ಹೊಂದು; ಹಿಂಭಾಗದಲ್ಲಿರು: 


ಸೋಲಿಪ ನಖ (ವದಾಕ್ಕ ೧೦೩-೧): ಕರದ ಕಂಕಣ ಚಳಿಕೆ ಹಿಂಬಳೆ ಕೊರಳ ಸರ . | ಕುಂಭಗಳೊಳು ತಮ್ಮ ತೊಂಡಿಲು ಬಾಸಿಗ ಹಿಂಭಾಗವಡೆದ ಬೆನ್ನೊಳಗೆ ಶುಂಭಿತ 
ಪಚ್ಚೆ ಪದಕಗಳು (ಜರಾಮಾ. ೪೫-೪೦); ಹಿಂಬಳಿ, ಮುಂಬಳೆ ದೋರ್ಯ ಪೌಂಚಿ . . . ಮಿಥುನದ ತೊಂಡಿಲು ಭಾಸಿಗೆ ಸ್ತಂಭಿಸೆ ನಡೆದುವಾನೆಗಳು (ಭರಚ. ೪೦-೧೦೪). 
ಮೊದಲಾದ ಆಭರಣಗಳನ್ನು ಧರಿಸಿಕೊಂಡು (ಮಲೆಮಂ. ೩೮). "ಮುಂಬಳೆ' ಪರಾ. [ಹಿಂಭಾಗ + ಪಡೆ] 
[ಹಂ (ಆ ಪಿನ್‌)* ಬಳ್ಳೆ! 40 |ಹಿಂಸಕ (ಗು). ೧. ಪೀಡಿಸುವ; ನೋಯಿಸುವ. (ನಾ). ೨. ಪೀಡಿಸುವವನು; 
ಹಿಂಬಲ್‌ "ಪಿಂಬಳಿ' ನೋ. , .ನೋಯಿಸುವವನು : ಹಿಂಸ್ರಜಂತುವಿನ ರಕ್ಷಣೆಗಾಗಿ ಹಿಂಸಕನನ್ನೆ ಅನುಸರಿಬೇಕಾಯಿತು 
ಹಿಂಬಾಗಿಲು (ನಾ). ಹಿಂಬದಿಗೆ ಇರುವ ಬಾಗಿಲು; ಹಿಂದಿನ ಬಾಗಿಲು: | (ಪುನರು. ೩೪೪). ೩. ಕೊಲ್ಲುವವನು; ಕೊಲೆಗಾರ. ೨,೩: ""ಹಿಂಸಕಂ 


ಅವಳೇಕೋ ಮುಂಬಾಗಿಲಿಗಾಗಿ ಹೋದವಳು ಹಿಂಬಾಗಿಲಿನಿಂದ ಒಳಸೇರುತ್ತಿದ್ದಳು | ಕೊಲ್ಲುವವನಕ್ಕುರುಂತುದಂ ನೋಯಿಸುವನಕ್ಕು '' (ಮಂಗರಾ. ೭೦-೧೫). [ಸಂ.] 

(ನಮೀ. ೮೯); ಹಿತ್ತಲು ಕಡೆಯ ಹಿಂಬಾಗಿಲು ತೆಗೆದು ಮಾಡಸಂದಿಯ ಕಡೆಗೆ ಕೈದೋರಿದಂತೆ | ಹಿಂಸನ (ನಾ). ೧. ಪೀಡಿಸುವಿಕೆ; ತೊಂದರೆ ಕೊಡುವಿಕೆ. ೨. ಕೊಲ್ಲುವಿಕೆ; 

ಮಾಡಿದಳು (ಮಲೆಮ. ೬೫೮). 1ಹಂ (ಆ ಪಿನ್‌) * ಬಾಗಿಲು (« ಬಾಗಿಲ್‌)] ಕೊಲ: "" ಪಿಶಸನಂ... ಹಿಂಸನ ನಿಶುಂಭನಂ ವರ್ಜನಂ. . . ಪ್ರಮಾಪಣಂ ಕೊಲೆಗೆ 
ಹಿಂಬಾರ (ನಾ). ಹಿಂಬದಿಯ ಭಾರ,- ಒಜ್ಜೆ: ಮೂಗುತಿ ಮುಂಭಾರ ತುರುಬೀನ ನಾಮಂ'' (ಮಂಗರಾ. ೮೮-೩೯). [ಸಂ.] 


I 
4s 


ಹಿಂಸಾಕರ್ಮ ೮೮೯೧ ಹಿಗ್ಗಣ್ಣು 


ಹಿಂಸಾಕರ್ಮ (ನಾ). ಶತ್ರುವಿನ ನಾಶಕ್ಕಾಗಿ ಪ್ರಯೋಗಿಸುವ ಡಾ |ಹಿಂಸ್ರಪಶು (ನಾ). ವ ಹಿಂಸ್ರಜಂತು. ಸಂ.) 
(ವಿಶೇಷವಾಗಿ ಅಥರ್ವವೇದದ) ಮೂಲಾಕ್ಷರಗಳನ್ನೂ ರಹಸ್ಕವಾದ | ;ಹಿಕಮತ್ತು (ನಾ). ಉಪಾಯ; ತಂತ್ರ; ಸಂಚು: ಆ ನೀಚ ಬಚ್ಚಪ್ಪನ ಜತೆಗೆ 


ಮೂಲಪಾಠಗಳನ್ನೂ ಶತ್ರುವಿಗೆ ಕೆಡುಕನ್ನುಂಟುಮಾಡುವುದಕ್ಕಾಗಿ | | ಸೇರಿಕೊಂಡು ಈ ಧೂರ್ತ ಪಟೇಲ ಮಾಡಿರೋ ಹಿಕಮತ್ತು ಅದು (ಊರು5. ೩): ಇದು 

ಪ್ರಯೋಗಿಸುವಿಕೆ. (ಸಂ. ಹಿಂಸಾಕರ್ಮನ್‌] | ಸುಬ್ರಾಯರೇ, ನಿಮ್ಮ ಭಾವಯ್ಮನ ಹಿಕಮತ್ತು (ಕುರುಕ ೪೪); ದುಷ್ಮಾನನನ್ನು 
ಹಿಂಸಾಚಾರ (ನಾ). ಪೀಡಿಸುವ ಸ್ವಭಾವದಿಂದ ಕೂಡಿದ ನಡತೆ; ಕ್ರೂರವಾದ | 5 | ಹಿಕಮತ್ತಿನಿಂದ ಜಯಿಸಬೇಕು (ಗಾದ). (€- ಅರ. ಹಿಕ್ಕತ್‌; ಹಿಂ ಮರಾ. ಹಿಕಮತ್‌। 

ಆಚಾರ: ಮದುವೆಯಾದ ಗಂಡನ ಕೈಯಲ್ಲಿ ಹೆಣ್ಣು ಹಿಂಸಾಚಾರಕ್ಕೆ ಎಡೆಯಾಗುತ್ತಾಳೆ ಹಿಕಾಳಿ (ನಾ). ಬಡಬಡಿಕೆ; ಸನ್ನಿ: ನೀನು ಬರೋದಕ್ಕಿಂತ ಮುಂಚೆ ಎಷ್ಟು ಹರಟೆ 


(ಕಾವೇರಿ. ೧೯೪). , ೨.1 ಹೊಡೆದರೋ ! ಜ್ವರದ ಹಿಕಾಳಿಗೆ ಸಿಕ್ಕದ್ದೆಲ್ಲ ಮಾತಾಡೋರ (ಚೆಂಗಾಳ್ವ. ೧೪೭). 1) 
ಹಿಂಸಾತ್ಮಕ (ಗು). ಕೆಡುಕಿನಿಂದ ಕೂಡಿದ; ಹಿಂಸೆಯನ್ನೊಳಗೊಂಡ: ಅವನು | |ಹಿಕ್ಕ (ನಾ). ಬಿಕ್ಕಳಿಕೆ; ಬಿಕ್ಕು: ಹಿದ್ಮವೆಂದೂ ಹಿಕ್ಕವೆಂದೂ ಬಿಕ್ಕುಳಿನ ಹೆಸರು 
ಹಿಂಸಾತ್ಮಕಕೃತೃಗಳಲ್ಲಿ ನಿಸ್ಸೀಮ (ಪುನಲು. ೩೩೫). . |ಸಂ.1 (ಸತವ. ೨೪೦). (ಸಂ. ಹಿಕ್ಕಾ। 


ಹಿಂಸಾಪರ (ನಾ). ಕೆಡುಕನ್ನುಂಟುಮಾಡುವವನು; ಹಿಂಸಕ: ವರಗುಣಾಸೂಯಕನ | 10|ಹಿಕ್ಕಟ್ಟು (ನಾ). ೧. ಹಿಂಭಾಗ; ಹಿಂಬದಿ: ಹಡಗಿನ ಹಿಕ್ಕಟ್ಟಿನಲ್ಲಿ ಸುಕಾಣಿ 
ಹಿಂಸಾಪರನ ಹಿಸುಣನ ಶಠನ ಕೃಪಣನ ನರಕವಾಗಲಿ ಕೊಲ್ಲದಿದ್ದರೆ ನಾಳೆ ಸೈಂಧವನ | | ಮುಕ್ಕ ಟ್ವಿನಲ್ಲಿ ಗಡುತರವಾದ್ದೊಂದು ಕಬ್ಬಿಣ ಸರಪಳಿಯು ಇರುವವು (ಮುಂಬಲಯು. 
(ಕುವ್ಮಾದ್ರೋ. ೮-೩೭); ಹಿಂಸಾಪರನಹರ್ನಿಶವಾದುರಾತ್ಮನ ವರಿಸಿದರು ದೇವಾಂಗನೆಯರು ೩-೧೧೨). ೨. (ಉಕ) ತಡವಾದುದು; ವಿಳಂಬವಾದುದು. 
(ಕುವ್ಮಾಕ ೧೭-೧೭). |ಸಂ.1 | (ಆ ಹಿಂದು, + ಕಟ್ಟು] 

ಹಿಂಸಾರತಿ (ನಾ). ಅನ್ಕರಿಗೆ ಕೇಡನ್ನುಂಟುಮಾಡುವುದರಲ್ಲಿ ಇರುವ ಆಸಕ್ತಿ,- | [ಹಿಕ್ಕಣಿಕೆ. "ಹಿಕ್ಕುಹಣಿಗೆ' ನೋ. 
ಪ್ರೀತಿ: ಕೃತವಿನಾಶನ ಡಂಭ ಹಿಂಸಾರತಿ ನಿಜಾನ್ವಯಧರ್ಮಕರ್ಮಚ್ಚುತಿಗಳಿವು | 15 |ಹಿಕ್ಕಲು (ನಾ). ಗದ್ದೆ, ತೋಟ ಮುಂತಾದ ಕಡೆಗಳಲ್ಲಿ ನೀರು ಹರಿಯಲು 
ದೋಷಾಂಕುರಂಗಳು (ಕುವ್ಮಾಅ. ೧೪-೧೪). [ಸಂ.! ಮಾಡಿರುವ ಸಣ್ಣ ತೋಡು, - ಕಾಲುವೆ: ಹಕ್ಕಲು, ಸಣ್ಣಕಾಲುವೆ. ಹಿರ್‌ಕಾಲ್‌, 

ಹಿಂಸಾರುಚಿ (ನಾ). ೧. ಕೇಡನ್ನುಂಟುಮಾಡುವುದರಲ್ಲಿ ಇರುವ ಆಸಕ್ತಿ; ! ಹಿರಿದ ಕಾಲ್‌; ಕಾಲ್‌ ಎಂದರೆ ಕಾಲುವೆ. ಕಾ ಪ್ರಸ್ವವಾಗಿದೆ (ನಮ್ಮನು. ೧೧೦). 
ಪೀಡಿಸುವ ಬಯಕೆ: ಮಾಂಸ ಮಧು ಮದ್ಮಸೇವನೆ ಹಿಂಸಾರುಚಿ . . . ಎಂಬಿವಲ್ಲದೆ "ಹಕ್ಕು, (ಪಿಕ್ಕು) 4 - ಅಲು-(<.- ಅಲ್ಮ್‌)) 
ಸಂಸಾರಭ್ರಮಣಕಾರಣಂ ಪೆಅಮೊಳವೇ (ಆದಿಪು. ೫-೮೦). ೨. ಕೇಡನ್ನುಂಟು ಹಿಕ್ಕವತ್ತಿಗೆ (ನಾ). ಒಂದು ಬಗೆಯ ಔಷಧೀಸಸ್ಮ: ಪವಣಲೆದು ಮಧುವುಮಂ 
ಮಾಡುವುದರಲ್ಲಿ ಆಸಕ್ತಿಯುಳ್ಳವನು; ಪೀಡಿಸುವ ಬಯಕೆಯುಳ್ಳವನು; | 20| ಹಿಕ್ಕವತ್ತಿಗೆಯ ಬೇರ ರಸಮಂ ಶಶಿಯುಮನೊಂದುವಿನಂ ತೊಡೆದೊಡೆ ಪುಷ್ಪಂ ದ್ರವಮಂ 
ಹಿಂಸಕ. (ಸಂ. | | 

ಹಿಂಸಾಲು (ಗು). ೧. ಪೀಡಿಸುವ; ತೊಂದರೆಗೊಳಿಸುವ. ೨. ಕೊಲೆಮಾಡು 
ವಂತಹ; ಕೊಲ್ಲುವ. (ಸಂ. 


ಮಾಲ್ಕುಂ (ಲೋಕೋಪ. ೭-೪೭)... [] 
ಹಿಕ್ಕಾಡಲ್ಲಿಕೆ (ನಾ). ಐ ಹಿಕ್ಕವತ್ತಿಗೆ: ಸಮಸ್ತಜ್ವರಗಳಿಗೆ ಹಿಪ್ಪಲಿ, ಹಿಡಿಹಿಡಿಕೆ, ನುಗ್ಗೆ, 
ಬಸಲೆ . . . ಚಿಟ್ಟ ಅವುಡಲ, ಹಿಕ್ಕಾಡಲ್ಲಿಕೆ, ಇವುಗಳ ಬೇರುಗಳು ಪ್ರತ್ಯೇಕ ೫ ತೂಕದ 


ಹಿಂಸಾವಿರಹಿತ (ನಾ). ಕೇಡನ್ನು ಬಿಟ್ಟವನು; ಹಿಂಸೆಯನ್ನುಳಿದವನು : ಹಿಂಸಾ ಲೆಖ್ಬದಲ್ಲಿ ಕೊಂಬುದು (ಎವ್ಕವಿ. ೧೪೫). |? 
ವಿರಓಿತನೈ ನೀನಿಂ ಸಲೆ ಬಾಯ್‌ ಪಾಪಕರ್ಮನೆಂ ಪೆಆರಟ್‌ವಂ ಹಿಂಸೆಯನೆ ಬಯಸಿ |25 | ಹಿಕ್ಕು "ಪಿಕ್ಕು' ನೋ. 
ಮಲುಗುವ ನಾಂ ಸತ್ತಪೆನೆಂದು ಪೂಣ್ಣು ಬರ್ಪನ ತೆಅದಿಂ (ಧರ್ಮಾಮ್ಮ. ೧೦-೨೦೦). !ಸ೦.] | ಹಕ್ಕು (ನಾ). ೧. ಬಿಡಿಸುವಿಕೆ; ಹಿಂಜುವಿಕೆ: ''ಪಿಂಜಯತಿ * ಹಿಕ್ಕಿದಪಂ; 


ಹಿಂಸಿಸು (ಕ್ರಿ). ನೋಯಿಸು; ಪೀಡಿಸು: ಹುಡುಗರಿಗೆ ಹೇಗೆ ಹಿಂಸಿಸಿ ವಿದ್ಮಾ; | 
ಕಲಿಸುವುದಕ್ಕಾಗುತ್ತದೆಯೇ? (ಚಂಗಾಳೃ. ೬೮): ನನ್ನನ್ನು ಯಾಕೆ ಹಿಂಸಿಸುತ್ತೀರಿ? (ನೀತಿಚಿಂ. | ೨. (ಕೂದಲಿನ) ಸಿಕ್ಕು; ಗೋಜು: ಜಡೆಯ ಹಿಕ್ಕನು ಒಡೆದು ಎಣ್ಣೆಯ ತಡವಿ 
॥॥. ೬). (ಹಿಂಸೆ + - ಇಸು] | ದಿನಚರಿ ನೀರನೆರೆವುತ ಕೊಡುವೆ ಪಾಲ್‌ ಘೃತ ದಣಿಯುವಂದದಿ ಮೃಡನು ಸುತನಾಗೆ 
ಹಿಂಸೆ (ನಾ). ೧. ನೋವು; ತೋಂದರೆ; ""ಗೋಣ್ಮುಅಾೌಯೆನಲದು ಹಿಂಸೆಗಕ್ಕು'' |30| (ಶರಲೀ. ೩೯೦). | ಪಿಕ್ಕು] 
(ಕವಿ5ಂ. ೧೨೪); ಹಿಂಸಾನೃತ ಸ್ತೇಯಾಬ್ರಹ್ಮಪರಿಗ್ರಹಪರಿತ್ಕಾಗಮೆಂಬಯ್ದುಂ ಹಿಕ್ಕುಗೊಡು (ಕ್ರಿ). ಭೇದಿಸು: ಆತ್ಮತೇಜಕ್ಕೆ ತರ್ಕದ ಗೆಲ್ಲ ಸೋಲಕ್ಕೆ ಇಕ್ಕೆ ಹಕ್ಕೆಗೆ. 


ಪಿಂಚಾರ।- ಹಿಕ್ಕುವಂ . . : ಪಿಂಜನಂ, ಪಿಂಜನೀಯಂ, ಈ ೨ ಹಿಕ್ಕು'' (ಕಾಶಕೃ. ೨೮೦). 


ಮಹಾವ್ರತಂಗಳೊಳ್‌ ನೆರೆದು (ಆದಿಪು. ೬-೨೭ ವ); ಹಿಂಸೆ ಪುಸಿ ಕಳವು ರತಿ ರಾಗಂ ಸಕಳ ಹಿಕ್ಕುಗೊಡದಿರ್ಪುದೇ ಅಲ್‌ವು (ಮೋಳಿಮಾ. ೮೫-೩೩೬). (ಹಿಕ್ಕು *- ಕೊಡು | 

ಪರಿಗ್ರಹಂಗಳೆಂಬುದನಲ್‌ದರ್ಥಂ ಸಕಳಮೆಂದು ತೊಜ್‌ವುದು (ಶಾಂತಿಪು ೬-೪೯): ಹುಸಿ | |ಹಿಕ್ಕುಹಣಿಗೆ, ಹಿಕ್ಕಣಿಕೆ (ನಾ). (ಸಣಬು ಮೊದಲಾದುವುಗಳನ್ನು) ಹಿಕ್ಕುವ 

ಡಂಬು ಹಿಂಸೆ ಮೂರ್ಬತೆಯುಂಟು ಧರೆಯೊಳಗೆ (ಬಸರ. ೧-೭೧). ೨. ಕೊಲ್ಲುವಿಕೆ; ಸಾಧನ: ""(ಸಣಬು ಮೊ.ಗಳನ್ನು ಹಿಕ್ಕುವ) ಉಕ್ಕಿನ ಹಿಕ್ಕುಹಣಿಗೆ; ಹಿಕ್ಕಣಿಕೆ'' (ಟಟ. 

ಕೊಲೆ: ""ಮಾರಣಂ, ನಿಶರಣಂ, ನಿಬರ್ಹಣಂ. . . ಪ್ರಮಯಾ, ಹಿಂಸಾ, ಸಂಜ್ಞಪನಂ- |35 | ಇಂತಾ). ಹಿಕ್ಕಣಿಕೆ: (ಸಣಬನ್ನು) ಹಿಕ್ಕಣಿಕೆಯಿಂದ ಹಿಕ್ಕು (1೬೬. ಇಂಕನಿ). 

ಈ ೨೧ ಕೊಲೆ'' (ಹಲಾಯು. ೭೮-೩೨೪). ೩. ಕಳ್ಳತನ; ಕಳವು. ೨,೩: ''ಅಸಮ ಕೊಲೆ ಹಿಕ್ಕು (ಆ ಪಿಕ್ಕು) * ಹಣಿಗೆ (< ಪಣಿಗೆ)) 

ಕಳವಿನಲಿ ಹಿಂಸೆಯೆಂಬುದು'' (ಮಂಗರಾ. ೧೪೦-೧೨). ೪. ಕತ್ತಿ; ಖಡ್ಗ: ""ತಸ್ಕರಂ | ಹಿಕ್ಕೆ 'ಪಿಳ್ಕೆ' ನೋ. 

ನಿಸ್ಕ್ರಿಂಶಂ ಕೊಲೆಯಿಂತು ಹಿಂಸೆಯೆನಿಕ್ಕುಂ'' (ನಾನಾರ. ೧೧೯). ಸಂ. ಹಿಂಸಾ] ಹಿಕ್ಕೆ (ನಾ). ಬಿಕ್ಕಲು; ಬಿಕ್ಕಳಿಕೆ; ಬಿಕ್ಕು: ಹಿಧ್ಮಯೆಂದರೂ, ಹಿಕ್ಕೆಯೆಂದರೂ, 
ಹಿಂಸ್ರ (ಗು). ೧. ಕೆಡುಕನ್ನುಂಟುಮಾಡುವ; ತೊಂದರೆಯನ್ನು ಕೊಡುವ. ೨. ಬಿಕ್ಕಟೆಂದರೂ, ಬಿಕ್ಕಳಿನ ಹೆಸರು (ವೈದ್ಮಸಾ. 1. ೧೫೪). (ಸಂ. ಹಿಕ್ಕಾ] 

ಕೊಲ್ಲುವ; ಸಾಯಿಸುವಂತಹ. ೩. ಉಗ್ರವಾದ; ಬೀಷಣವಾದ. | | ಹಿಕ್ಕೊಡೆ (ಕ್ರಿ). (ಕೂದಲಿನ) ಸಿಕ್ಕು ಬಿಡಿಸು; ಗೋಜನ್ನು ಬಿಡಿಸು: ತರುಣಿಯಳ 

೪. ಕ್ರೂರವಾದ; ದುಷ್ಟ: "ಹಿಂಸ್ರಜಂತು' ಪರಾ. (ನಾ). ೫. ಕೊಲ್ಲುವವನು; ಕುರುಳ ಹಿಕ್ಕೊಡೆದು ಮದನನ ರಾಣಿ ನಾರಿಗಿರದೆ ಮಧುರಸವನುಣಿಪಂತೆ ತಿಳಿಫೃತವ 

ಕೊಲೆಗಾರ: ""ಶರಾರುಃ, ಘಾತುಕಃ, ಹಿಂ್ರೇ - ಈ ೩ ಕೊಲ್ವವಂ'' (ಹಲಾಯು. ತಲೆಗಂ ಪೂಸಿ (ನವಮೋ. ೧೩-೪೧). [ಹಕ್ಕು 4 ಒಡೆ 

೬೧ - ೨೧೭). ೬. ಶಿವ. ೭. ಭೀಮ. ಸಂ. ಹಿಗೆ (ನಾ). ಒಂದು ಬಗೆಯ ಗಿಡ: ಕುರಥ. ಹಿಗೆ. ತುಮಕಿ, ತಿಂಡುಕ, ಹೊಳೆತುಮ್ರಿ, 
ಹಿಂಸ್ರಪಶು (ನಾ). ಕ್ರೂರಪ್ರಾಣಿ; ದುಷ್ಪಮೃಗ :ಊರನ್ನು ಬಿಟ್ಟು ಹಿಂಸ್ರಜಂತುಗಳಿಗೂ ಬಂಧ (ಮ್ಮಔಗಿ. ೩೧-೬೦೩). |7| 


ರಾಕ್ಟಸರಿಗೂ ಆವಾಸವಾದ ಕಾಡಿನಲ್ಲಿ ಆಸುರಜೀವನವನ್ನು ಜೀವಿಸುತ್ತಿರುವವರು | 4 | ಹಿಗ್ಗಣ್ಣು (ನಾ). (ಸಂತೋಷದಿಂದ) ಹಿಗ್ಗಿದ ಕಣ್ಣು, - ಅಗಲವಾಗಿರುವ 
(xu. ೯೪)... |ಸಂ.। ಕಣ್ಣು : ಮಿಂಚಿನವನೆ ಹಿಗ್ಗಣ್ಣಿನವಳಿಗಾ ಬೆಳಕುಕಂಡಿಯಿಂದ ಮಾತನಾಡು ಗಂಭೀರವಾಗಿ 


ಹಿಗ್ಗಲಿಕೆ 


ನಸು ಗುಡುಗು ಬೆಡಗಿನಿಂದ (ಮೇಘದೂ. ೨೭-೩೫). | 
(ಹಿಗ್ಗು (ಆ ಪಿಳ್ಗು) * ಕಣ್ಣು (ಆ ಕಣ್‌)) 

ಹಿಗ್ಗಲಿಕೆ (ನಾ). ದೊಡ್ಡದಾಗಿ ಮಾಡುವಿಕೆ; ವಿಸ್ತರಿಸುವಿಕೆ: ರಗಳೆ ಷಟ್ಪದಿಗಳ 
ಆಧಾರವಾದ ಮಾತ್ರಾಛಂದಸ್ಸು ಅಂಥ ಹಿಗ್ಗಲಿಕೆಯನ್ನು ಸುಲಭವಾಗಿ ತಡೆಯಬಲ್ಲದು | 
(ಸಮಾಲೋ. ೧೭೯). ಹಿಗ್ಗಲು 4 - ಇಕೆ) 

ಹಿಗ್ಗಲಿಸು (ಕ್ರಿ). ಅಗಲವಾಗಿ ತೆರೆ; ಹಿಗ್ಗಿಸು; ದೊಡ್ಡದನ್ನಾಗಿ ಮಾಡು: ನಮ್ಮ 
ಆಚಾರ್ರು ಮಾತ್ರ ಒಡವೆಗಳನ್ನು . . . ಬಿಗಿಯಾಗಿಯೇ ಮಾಡುತ್ತಿದ್ದರು. ಹೀಗೆ ಮಾಡಿದ | 
ಒಡವೆಗಳನ್ನು ಹಿಗ್ಗಲಿಸಿ ಹೆಣ್ಣಿಗೆ ತೊಡಿಸಬೇಕಾದರೆ ಅದೊಂದು ದೊಡ್ಡ ಕೆಲಸವೇ । 
ಆಗುತ್ತಿತ್ತು (ನನ್ನೂರು. ೧೯೦): ಧರ್ಮಾಧಿಕಾರಿಯ ಮಗಳು ಸಹ ಕ್ಷಣಕಾಲ ನಿಂತು | 
ಮಾಸ್ಲೋವಳ ಕಡೆಗೆ ಕಣ್ಣು ಹಿಗ್ಗಲಿಸಿ ನೋಡಿದಳು (ಪುನರು. ೧೪೩); ಮಾನವನ ಭಾವವನ್ನು 10| 
ಉನ್ನತೋನ್ನತವಾಗಿ ಹಿಗ್ಗಲಿಸುವುದೇ ಇದರ ಶಕ್ತಿ (ಸಮಾಲೋ. ೩೬). | 

(ಹಿಗ್ಗಲು *- - ಇಸ್ಸ್ಬು] 

ಹಿಗ್ಗಲು (ನಾ). ದೊಡ್ಡದಾಗಿ ಆಗುವಿಕೆ; ಹಿಗ್ಗುವಿಕೆ:."ಹಿಗ್ಗಲಿಕೆ', ಹಿನ್ನಲಿಸು 
ಪರಾ. (ಹಿಗ್ಗು (4 ಪಿಳ್ಗು) * - ಅಲು (ಆ ಇ ಶಿಲ್‌,)) 

ಹಿಗ್ಗಾಮುಗ್ಗ "ಹಿಗ್ಗುಮುಗ್ಗು' ನೋ. 

ಹಿಗ್ಗಾಮುಗ್ಗಾ "ಹಿಗ್ಗುಮುಗ್ಗು' ನೋ, | 

ಹಿಗ್ಗಿಸು "ಪಿಳ್ಲಿಸು' ನೋ. 

ಹಿಗ್ಗು, "ಪಿಳ್ಗು' ನೋ. | 

ಹಿಗ್ಗು "ಪಿರ್ಗ' ನೋ. 

ಹಿಗ್ಗುದೆಗೆ (ಕ್ರಿ). ಸಂತೋಷವನ್ನು ತೊರೆ, -ಉಳಿ: ಲಗ್ಗೆಯೊಳೆಗೆ ನೊಂದು 
ಹಿಪುಭೂಪರ ಸೇನೆಯೊಗ್ಗೊಡೆದೋಡಿ ಹಿನ್ನೆಲೆಗೆ ಹಿಗ್ಗುದೆಗೆದು ದೂರ ಚೌದಿಕ್ಕಿನೊಳಾಗ 
ಬೊಗ್ಗನೆ ಪಾಳ್ಕವಿಳಿದರು ( ಕಂನಎ. ೩-೬೧). [ಹಿಗ್ಗು (ಆ ಪಿರ್ಗು) * ತೆಗೆ) 

ಹಿಗ್ಗುಮುಗ್ಗು, ಹಿಗ್ಗಾಮುಗ್ಗ, ಹಿಗ್ಗಾಮುಗ್ಗಾ (ಅ). ಹಿಂದಕ್ಕೆ ಮತ್ತು 
ಮುಂದಕ್ಕೆ ಎಂಬರ್ಡಿದಲ್ಲಿ ಬಳಕೆಯಾಗುವ ಒಂದು ಅವ್ಮಯ: 
ಮಾಳಿಗೆಗಳೊಲೆಗಾಡಿ ಹಿಗ್ಗುಮುಗ್ಗಾಗೆ . . . ಒಂದು ವರುಷದ ಕೆಳಗೆ ನನಗೆ ಮೆರವಣಿಗೆ 
(ಇಂಗೀತ.೩೫--೩). ಹಿಗ್ಗಾಮುಗ್ಗ: ಆ ಪಿಶಾಚಿಗಳು ಅವನನ್ನು ಹಿಗ್ಗಾಮುಗ್ಗ 

` ಎಳೆಯುತ್ತಿದ್ದಾರೆ (ಪುನರು.೨೦೯); ಅಂಬಿಕಾತನಯ ಕಟ್ಟಿದ ಕಗ್ಗಾ ಜಗ್ಗಬ್ಕಾಡ ನೀ | 
ಹಿಗ್ಗಾಮುಗ್ಗಾ ಹುರಿ ಐತಿ ಒಳಗ ಬರಿದಲ್ಲಾ ಹಗ್ಗಾ (ಜೀವಲ. ೩೩-೧೪). ಹಿಗ್ಗಾಮುಗ್ಗಾ: 


ಗಾ 


ಅವಳ ಜೀವ ಹಿಗ್ಗಾ- ಮುಗ್ಗಾ ಎಳೆದಾಡಿತು (ಕತ್ತಬೆ.೮). | 


5 


[ಹಿಗ್ಗು (ಆ ಪಿಳ್ಲು) 1” ಮುಗ್ಗು, (ಆ ಮೊಬ್ಲು)) 30 
ಹಿಚಕು "ಪಿಸುಂಕು' ನೋ. 
ಹಿಚಿಕೆ "ಪಚಿಕೆ' ನೋ. 


ಹಿಚಿಕು "ಪಿಸುಂಕು' ನೋ. 
ಹಿಚುಕಾಟ, ಹಿಜಿಗಾಟ (ನಾ). ೧. ಅದುಮುವಿಕೆ; ಒತ್ತಡ: ಆಂತರ್ಯದಲ್ಲಿ 
ಅವಳ ಹೃತ್ರಿಂಡವು ಮತ್ತೆ ಹಿಚುಕಾಟಕ್ಕೆ ಹಿಂಸೆಗೆ ಗುರಿಯಾಗಿ ನುಚ್ಚುನುರಿಯಾಗ 


35 
ತೊಡಗಿತು (ಇಪ್ಪಕ. ೨೮೭). ಹಿಜಿಗಾಟ : ೨. ನೋವು ; ತೊಂದರೆ: ತೆಜಿಸೆವೀ | i 
ಸ್ಮಲವನುಂ ವಿಪ್ರರಾದವರ್ಗಳುರು ಹಿಜಿಗಾಟದಿಂ ಮನಂ ಮೇಣಲಸಿ (ಪರಶು.೪೧-೨೮). 
(ಹಿಚುಕು (ಆ ಪಿಸುಂಕು) + ಆಟ) 
ಹಿಚುಕು "ಪಿಸುಂಕು' ನೋ. 
ಹಿಚ್ಚಗೆಗ್ರಾಮ (ನಾ). ಒಂದು ಹಳ್ಳಿಯ ಹೆಸರು: ತದ್ದಕ್ಷಿಣತಃ ಹಿಚ್ಚಗೆಗ್ರಾಮ | 
(ಸೌಣಣ. ೫. ೬-೨೧; 730). ಔ ಈ ಶಾಸನವನ್ನು ಹತ್ತನೆಯ ಶತಮಾನದಲ್ಲಿ ಪ್ರತಿ | 
ಮಾಡಿರುವುದರಿಂದ, ಶಬ್ದವು ಹಕಾರರೂಪದಲ್ಲಿದೆ. (ಹಿಚ್ಚಗೆ ? 4 ಗ್ರಾಮ] | | 
ಹಿಜಡ (ನಾ). ನಪುಂಸಕ. (<- ಹಿಂ. ಮರಾ. ಹಿಜಡಾ! | | 
ಹಿಜರಾ "ಹಿಜರೀ' ನೋ. i 
ಹಿಜರಿ "ಹಿಜರೀ' ನೋ. | 
“ 


ಹಿಜರಿಲೆಕ್ಕ (ನಾ). ಹಿಜರಿಶಕೆಯ ಕಾಲದಲ್ಲಿ ಬಳಕೆಯಲ್ಲಿ ಇದ್ದ ಲೆಕ್ಕ (?): 


೮೮೯೨ 


ಹಿಟ್ಟುಂಗುಟ್ಟು 


“ರಾಜಾಚಿಕ್ಕದೇವರಾಚ್‌ ಮಹಮದ್‌ಷಾಯಿ' ಎಂಬ ಮಾತನ್ನು ಹಿಜರಿಲೆಕ್ಕವನ್ನು ಸಹ 
ಪಾರಸಿಯ ಅಕ್ಷರದಲ್ಲಿ ಕೆತ್ತಿರುವ ಮೊಹರನ್ನೂ . . . ಈ ಲಿಂಗಣ್ಣಯ್ಮನ ಸಂಗಡ 
ಕಳುಹಿಸಿಕೊಟ್ಟರು (ಮಹಾವಂ.!, ೧೪೪). [ಹಿಜರಿ (ಆ ಹಿಜರೀ) 1 ಲೆಕ್ಕ] 


ಹಿಜರಿಶಕೆ (ನಾ). ಮಹಮ್ಮದ್‌ ಪೈಗಂಬರನು ಮಕ್ಕಾನಗರವನ್ನು ತೊರೆದು 


ಮದೀನಾಪಟ್ಟಣಕ್ಕೆ ಹೋದ, ಕ್ರಿಸ್ತಶಕ ಆರುನೂರ ಅರವತ್ತೆರಡನೆಯ ಇಸವಿ 
ಜುಲೈ ಹದಿನಾರನೆಯ ದಿನದಿಂದ ಮೊದಲಾಗುವ ಶಕವರ್ಷ; 
ಮಹಮ್ಮದೀಯರ ಒಂದು ಕಾಲಗಣನೆ: ಪಯಗಂಬರರು ಅಬುಬಕರನ 
ಮನೆಗೆ ಬಂದು ಆತನೊಡನೆ ಅದೇ ರಾತ್ರಿ ಕತ್ತಲೆಯಲ್ಲಿ ಮದಿನೆಗೆ ಹೊರಟರು . . . 
ಈ ಪ್ರವಾಸಕ್ಕೆ ಹಿಜರತ್‌ ಎಂದು ಹೆಸರು. ಆದ್ದರಿಂದ ಆ ಶಕಕ್ಕೆ ಹಿಜರಿಶಕೆ 
ಯೆನ್ನುವರು (ಹಮಪ. ೧೭). "ಹಿಜರೀಶಕ' ಪರಾ. (ಹಿಜರೀ (ಆ ಹಜರೀ) 4 ಶಕೆ] 


ಹಿಜರೀ, ಹಿಜರಾ, ಹಿಜರಿ (ನಾ). ಎ ಹಿಜರಿಶಕೆ: ಬ ತಾರೀಖು ಛಂದ್‌, ೨೧ ನೇ 


ಮಾಹೆ ಜಿಲ್ಲೆಚ್‌ ೧೧೯೭ ನೇ ಹಿಜರೀ ಮುತಾಬಕ್‌ ಛಂದ್‌ ೨೭ನೇ ಮಾಹೆ ನವೆಂಬರ್‌ 
೧೭೮೨ನೇ ಇಸವಿ (ಚಾಮವಂ. ೨೨೭). ಹಿಜರಾ: (8). ಹಿಜರಿ: "ಹಿಜರಿಲೆಕ್ಕ' ಪರಾ. 
[<- ಅರ. ಹಿಜ್ರಾ; ಹಿಂ. ಹಿಜರೀ; ಮರಾ. ಹಿಜರಾ, ಹಿಜರೀ] 


Al ಹಿಜರೀಶಕ (ನಾ). ಎ ಹಿಜರೀ: ಮಹಮ್ಮದ ಪೈಗಂಬರರಿಂದ ಆರಂಭವಾದ 


ಹಿಜರೀಶಕವು ಈವೊತ್ತಿನಿಂದಲೇ ಆರಂಭವಾಗುವುದು (ಹಮಪ.೧೭). [ಹಿಜರೀ 4- ಶಕ] 


ಹಿಜಿಗಾಟ "ಹಿಚುಕಾಟ' ನೋ. 
ಹಿಜಿಗು "ಪಿಸುಂಕು' ನೋ. 
ಹಿಜ್ಜಲ (ನಾ). ಒಂದು ಬಗೆಯ ಗಿಡ; ನೀರಹಲಸು: '"ಹಿಜ್ಜಲ - 


ತೊಡೆಗಣಿಗಿಲೆ'' (ನಾಚರಾ. 8). (ಸಂ.] 


ಹಿಟಕವಾಡು (ಕ್ರಿ). ಚೇಷ್ಟೆಮಾಡು; ಗೇಲಿಮಾಡು: ಅಂತವುರಕ್ಕೆ ವೋಪ 


ವಾಚಾಳೆಯನೊರ್ವಳಂ ಚಟುಳ ಚೇಟಿಕೆಯಂ ವಸುದೇವವಲ್ಲಭಂ ಹಿಡಿದು ಹಿಟಕವಾಡೆ 
(ಅರ್ಥನೇ. ೫-೭ ವ). [ಹಿಟಕ್ಕ % ಆಡು] 


ಹಿಟು 'ಪಿಟ್ಟು' ನೋ. 
25| ಹಿಟುಕಾಅ "ಪಿಟ್ಟುಕಾರ' ನೋ. 
| ಹಿಟ್ಟಗಾಣಿ (ನಾ). ಆಕಾಶನೀಲಿಯ ಬಣ್ಣದ ಹೂವುಗಳನ್ನು ಬಿಡುವ ಒಂದು 


ಬಗೆಯ ಬಳ್ಳಿ; ಗುಬ್ಬಚ್ಚಿ ಬಾಳೆ; ಕನ್ನೆಸೊಪ್ಪು: (೪. (1 


ಹಿಟ್ಟಡಿಗೆ (ನಾ). (ಜೋಳ, ಅಕ್ಕಿ, ಗೋಧಿ, ರಾಗಿ ಮೊದಲಾದ ಢಾನ್ಮಗಳ) 


ನಯವಾದ ಪುಡಿ ಅಥವಾ ಪಿಷ್ಟದಿಂದ ತಯಾರಿಸುವ ಆಹಾರ; ಹಿಟ್ಟಿನಿಂದ 
ಮಾಡುವ ದೋಸೆ, ಕಜ್ಜಾಯ, ಎರೆಯಪ್ಪ ಮುಂತಾದುವು: '"ಪೂಪಃ, ಅಪೂಪಃ, 
ಪಿಷ್ಟಕ:- ೩ ಹಿಟ್ಟಡಿಗೆ,' ಅಂದರೆ ಹಿಟ್ಟುಕ್ಕರಿಸಿ ಮಾಡುವ ದೋಸೆ, ಎರಿಯಪ್ಪ, ಕಜ್ಜಾಯ, 
ಹೋಳಿಗೆ, ಒಬ್ಬಟ್ಟು, ಕಡುಬು ಸಾರಸತ್ತು, ಇಡ್ಡಳಿಗೆ, ಉಪ್ಪಿಟ್ಟು ಮುಂತಾದ್ದಕ್ಕೆ 


ಹೆಸರು''(ಸಿದ್ದಾಂತಿ. ೨೮೮). [ಹಿಟ್ಟು (ಆ ಪಿಟ್ಟು) * ಅಡಿಗೆ (< ಅಡುಗೆ)| 


ಹಿಟ್ಟಳಿಕ "ಹಿಟ್ಟಳಿಕೆ' ನೋ. 
ಹಿಟ್ಟಳಿಕೆ, ಹಿಟ್ಟಳಿಕ, ಹಿಟ್ಟುಳಿಕ, ಹಿಟ್ಟುಳಿಕೆ, ಹಿಟ್ಟುಳುಕ (ನಾ). ಒಂದು ಬಗೆಯ 


ಔಷಧೀಸಸ್ಮ: '“ಆ ಶಿಲಾಬೇಧಿ ಹಿಟ್ಟಳಿಕೆ [ಖಾಠಾಂ. ಹಿಟ್ಟುಳಿ ಹಿಟ್ಟುಳಿಕೆ]ಯಕ್ಕು'' 
(ಮಂಗರಾ. ೩೯-೨೯); ಉತ್ತರಣೆಬೇರು ಹಿಟ್ಟಳಿಕೆಬೇರು ಈಶ್ವರಿಬೇರು (ಅಶ್ಯಟೀ.೯೮-೧೦). 
ಹಿಟ್ಟಳಿಕ: ಹಿಡಿಹಿದಿಕೆ ಬೀಜ ಹಿಟ್ಟಳಿಕನ ಬೀಜ ಹಂಗರಬೀಜ . . . ಚಿತ್ರಮೂಲ ಈ ೫೦ 
ಬಗೆಯನ್ನು ಸಮಾನಂಗೊಂಡು ಚೆನ್ನಾಗಿ ಕುಟ್ಟಿ ಚೂರ್ಣವಂ ಮಾಡಿ ಇರಿಸಿಕೊಂಡು 
ತೆಗೆದುಕೊಂಬುದು (ಎವೈಎ.೪೨). ಹಿಟ್ಟುಳಿಕ: "'ಅಶ್ಮಘ್ನು- ಹಿಟ್ಟುಳಿಕ; ದೊಡ್ಡೀಪತ್ರ'' 
(ಓಪಧ. ೩). ಹಿಟ್ಟುಳಿಕೆ: ""ಅರ್ಕಪುಷ್ಪಿ - ಚಿಟುಕೆ; ಹಾಲೆ; ಹಿಟ್ಟುಳಿಕೆ'' (ಓಷಧಿ. ೬). 
ಹಿಟ್ಟುಲುಕ: ಕಡವದ ಬೇರು, ಚನ್ನೆಗ್ನಿಲು, ಹಿಟ್ಟುಳುಕನ ಬೇರು, ಇವಂ ಹಸುವಿನ 
ಹಾಲೊಳರೆದು ಶರ್ಕರೆವೆರಸಿ ಮೂರುದಿನಂ ಕೊಳ್ಳಲು ಕಲ್ಲುಕಟ್ಟು, ಮೂತ್ರಕೃಚ್ಛ, ಸಹ 
ಮಾಣ್ಣುಂ (ಸಕವೈೆ. ೩೭೯). (7) 


ಹಿಟ್ಟುಂಗುಟ್ಟು "ಪಿಟ್ಟುಗುಟ್ಟು' ನೋ. 


ಹಿಟ್ಟುಕಾರ 


ಹಿಟ್ಟುಕಾರ "ಪಿಟ್ಟುಕಾರ' ನೋ. | 
ಹಿಟ್ಟುಕಾಅ "ಪಿಟ್ಟುಕಾರ' ನೋ. | 
ಹಿಟ್ಟುಗಲ್ಲು (ನಾ). ಒಂದು ಬಗೆಯ ಮೃದುವಾದ ಕಲ್ಲು : ದಕ್ಷಿಣಭಾರತದ | 
ಪಶ್ಚಿಮತೀರದಲ್ಲಿ ಕೆಲವು ಕಡೆ ಲ್ಯಾಟರೈಟ್‌ ಎಂಬ ಹಿಟ್ಟುಗಲ್ಲಿನ ಮಣ್ಣು ಆವರಿಸಿದೆ. ಇದು | 
ನೀರಾವರಿಗೆ ಹೇಳಿಸಿದ್ದಲ್ಲ (ಶಿಲ್ಪನಾ. ೩೬೨). [ಹಿಟ್ಟು (ಆ ಪಿಟ್ಟು) 1 ಕಲ್ಲು (ಆ ಕಲ್ಕ್‌)| | 
ಹಿಟ್ಟುಗಳೆ (ಕ್ರಿ). ಪುಡಿಯಾಗುವಂತೆ ಮಾಡು; ಹಿಟ್ಟಾಗಿಸು: ತನ್ನಂ 
ಮಟ್ಟವಿಸದಿದಿರಿಟ್ಟ ಮುಕುರವ ಹಿಟ್ಟುಗಳೆದುದಲ್‌ಂದಲೇಂ ಫಲ (ಸದ್ಗುರು. ೯-೫). 
(ಹಿಟ್ಟು (ಆ ಪಿಟ್ಟು) + ಕಳಿ] 
ಹಟ್ಟುಗುಟ್ಟು "ಪಿಟ್ಟುಗುಟ್ಟು' ನೋ. 
ಹಿಟ್ಟುದೇಶ' (ನಾ). ಒಂದು ಬಗೆಯ ತೆರಿಗೆ: ಪಂಚಕ ಅರುವಣ ಹಿಟ್ಟುದೆಚ . . 
ಯಿಂತಿನಿತುವಂ . . . ಧಾರಾಪೂರ್ವ್ವಕಂ ಮಾಡಿ ಕೊಟ್ಟರು (ಸೌಇಇ. 704 ೧೨೭-೨೭; 1186). 
(ಹಿಟ್ಟು (< ಪಿಟ್ಟು) *- ತೆಚೈ] 
ಹಿಟ್ಟುದೋಖು (ಕ್ರಿ). ಪುಡಿ ಪುಡಿಯಾಗು: ಹಿಟ್ಟುದೋಜ್‌ತು ತೇರು ಬಳಿಕವನಿಟ್ಟ 
ನಿಟ್ಟಿ ಮುಸುಂಡಿ ಮುದ್ದರ ಪಟ್ಟೆ ಪರಿಘ ಪರಶ್ವಧಾದಿ ಮಹಾಯುಧಂಗಳಲಿ 
(ಹಿಟ್ಟು (< ಪಿಟ್ಟು) 3- ತೋಜು) 
ಹಿಟ್ಟುನೆಲ್ಲಿ (ನಾ). ಒಂದು ಬಗೆಯ ನೆಲ್ಲಿ; (ಹಿಟ್ಟಿನಂತೆ) ಮೃದುವಾಗಿರುವ 


(ತೊರರಾ. ೫-೬-೨೬). 15 


ನೆಲ್ಲಿಯ ಕಾಯಿ : ಉದಕದೊಳು ಹಿಟ್ಟುನೆಲ್ಲಿಯ ಕಾಯ್ಗಳಂ ಹಾಕಿ ಕುದಿಗೊಳಿಸಿ 
ಬಸಿದು . . . ಮೆಂತೆಯದ ಚೂರ್ಣಸಹಿತ ಸಾಸುವೆಗೆಯರಿಸಿನವಿಕ್ಕಿ ಹದನಾಗಿಯರೆದದಂ 


ಕಲಸಿಯೆಣ್ಣೆಯ ಬಿಡಲು ಹಿರಿದಾಗಿ ಸವಿವಡೆದುದು (ಸೂಪಶಾ. ೬:೨೦). 
[ಹಿಟ್ಟು (< ಪಿಟ್ಟು) * ನೆಲ್ಲಿ) 
ಹಿಟ್ಟುಬಳಪ (ನಾ). ಪಾತ್ರೆ ಮಾಡಲು ಉಪಯೋಗಿಸುವ ಒರಿದು ಬಗೆಯ 
ಮೃದುವಾದ ಕಲ್ಲು; ಮೇಲ್ಮೈ ಕಣಕಣವಾಗಿರುವ ಒಂದು ಬಗೆಯ 
ಬಳಪದ ಕಲ್ಲು; ಮರಿಗೆಕಲ್ಲು: (8). (ಹಿಟ್ಟು (ಆ ಪಿಟ್ಟು) * ಬಳಪ] 

: ಹಿಟ್ಟುಮುಟ್ಟಿ (ನಾ). (ಹಿಟ್ಟಿನಂತೆ) ಮೃದುವಾಗಿರುವ ಮಣ್ಣು: ನೆಲದ 
ಹೊಟ್ಟೆ ಬದುಕ ನೋಡು ಗಟ್ಟಿಕಲ್ಲು ಹಿಟ್ಟುಮಟ್ಟಿ ಪದರು ಗುಂಡು ದುಂಡಿ ಬಂಡೆ |; 
(ಮೂರ್ತಿಕಾ. ೧೩-೨). [ಹಿಟ್ಟು (ಅ ಪಿಟ್ಟು) 4 ಮಟ್ಟಿ) | 

ಹಿಟ್ಟುಳಿಕ "ಹಿಟ್ಟಳಿಕೆ' ನೋ. 

ಹಿಟ್ಟುಳಿಕೆ "ಹಿಟ್ಟಳಿಕೆ' ನೋ. 

ಹಿಟ್ಟುಳುಕ 'ಹಿಟ್ಟಳಿಕೆ' ನೋ. 

ಹಿಟ್ಟೆಲೆ (ನಾ). ಒಂದು ಬಗೆಯ ಸಸ 
(ಮೈಔಗಿ.೩೩-೬೩೧). [? + ಎಲೆ] 

ಹಿಟ್ಟೆಸರು (ನಾ). ರಾಗಿಯ ಮುದ್ದೆಯನ್ನು ಮಾಡಲು ಕುದಿಯಲು ಇಡುವ 
ನೀರು: ಒಲೆಯ ಮೇಲೆ ಹಿಟ್ಟೆಸರಿಡು (ರೂಢಿ). 

(ಹಿಟ್ಟು (< ಪಿಟ್ಟು) * ಎಸರ್ಕು (ಆ ಎಸರ್‌)) 

ಹಿಡ, ಹಿಡಿ (ನಾ). ೧. ವೃಷಣ: "ಹಿಡಬಡಿ' ಪರಾ. ೨. ವೀರ್ಯಗುಂದಿಸುವಿಕೆ; 
ಶಕ್ತಿ ಗುಂದಿಸುವಿಕೆ: ಹಿಡ (೦ಣ॥107) - ವಿಶಾಲದೃಷ್ಟಿಯಿಂದ SEE ಸ 
ಒಂದು ಕೀಟದಲ್ಲಿ ವೃದ್ಧಿ ಹೊಂದಿದ ಜಂಪತಿಗಳ (Mature gametes) ಉತ್ಪತ್ತಿಯನ್ನು 
ಯಾವುದೇ ಕಾರಣದಿಂದ ಪೂರ್ತಿ 'ಅಥವಾ ಸ್ವಲ್ಪ ಪ್ರತಿಬಂಧಿಸುವುದು (ಕೀಟಬೆ | 
ಹಿಡ್ಮಿ: ೨. "ಹಿಡಿಯಿಸು', "ಹಿಡಿಹೋರಿ' ಪರಾ. [೬ ಹಿಡುಕು] 

ಹಿಡಗಲು, ಹಿಡಗಿಲು, ಹಿಡುಗಲು (ನಾ). ಕಸಬರಲು; ಕಸಬರಿಗೆ; ಪೊರಕೆ: 
ಹಿಡಗಲು ಕೂಡಾ ಯಾವನೂ ಹಿಡಿಯುತ್ತಿರಲಿಲ್ಲ (ಕಲಕ.೬). ಹಿಡಗಿಲು: '"ಮಾರ್ಜನಿ- 
ಹಿಡಗಿಲು'' (ಬಾಹಟೀ.೨-೬-೯). ಹಿಡುಗಲು: ಪರಿಮಳ ಹಿಡುಗಲಿನಿಂದ ಹಜಾರವನ್ನು 
ಗುಡಿಸುವುದಕ್ಕೆ ಬಂದಳು (ಚಿಂಗಾಳ್ವ. ೧೩೬). [ಇ ಹಿಡಿ] 

ಹಿಡಗಿಲು .-"ಹಿಡಗಲು' ನೋ. 

ಹಿಡಹಿಡಕೆ 'ಹಿಡಿಹಿಡಿಕೆ' ನೋ. 

ಹಿಡ್ಕಿ "ಪಿಡ್ಕಿ' ನೋ. 

ಹಿಡ್ಮಿ 'ಪಿಡ್ಕಿ' ನೋ. 


20 


ಟ: ಹೆಜ್ಜಾಲ, ಹಿಟ್ಟೆಲೆ, ಗುನ್ನಾಮದ ಪಟ್ಟೆಬಳ್ಳಿ 


೮೮೯೩ 


'ಹಿಡಿಕೂಳು (ನಾ). ಒಂದು ಮುಷ್ಟಿ ಅ 


| 
by 


ಹಿಡಿಗವಡೆ 


ಹಿಡ್ಮಿ ಪಿಡ್ಮಿ ನೋ. 


(ಹಿಡ್ಮಿ “ಹಿಡ' ನೋ. 


ಹಿಡಿಂಬಾಂತಕ (ನಾ). ಹಿಡಿಂಬನೆಂಬ ರಾಕ್ಷಸನನ್ನು ಕೊಂದವನು; ಭೀಮ: 
ಕುರುಕ್ಷೇತ್ರದೊಳ್‌ ಪ್ರಳಯೋಗ್ರಾಂತಕನಂತಗುರ್ವನೊಳಕೊಂಡಿರ್ದಂ ಹಿಡಿಂಬಾಂತಕಂ 


(ಗದಾಯು. ೧-೫೫). [ಸಂ.) 


"| ಹಿಡಿಕಟ್ಟು "ಪಿಡಿಗಟ್ಟು' ನೋ. 


ಹಿಡಿಕಳ (ನಾ). ಒಂದು ಮುಷ್ಟಿಯಷ್ಟು ಆಹಾರ; ಹಿಡಿಕೂಳು: ಕಡ ತಂದೆನಲ್ಲದೆ 
ಹಿಡಿಕಳವ ಕದ್ದೆನೇ ತಡವಲುಜ್‌ ಬೈದು ತೆಗೆದಾನು ಸಾಲಿಗನು ನಡುವೆ ಜಗಳವನು 


(ಸರ್ವಜ್ಞ. ೧೪೦೦). (ಹಿಡಿ (ಪಿಡ್ಠಿ ) 5 ಕಳ್ಳ (IP ಆ ಸಂ. ಕವಲ)] 


- [10 ಹಿಡಿಕಿಸು “ಪಿಡಿಕೆಯ್ಬು' ನೋ, 
' ಹಿಡಿಕ್ಕು “ಹಿಡುಕು' ನೋ. 


ಹಿಡಿಕ್ಕು (ನಾ). ೧. ಹಿಡಿತ; ಹಿಡಿಯುವಿಕೆ: ಹಿಡದಡೆ ಹಿಡಿಕಿಗೆ ಬಾರದೆ ಬಿಟ್ಟಡೆ 
ಹರವರಿಯಲ್ಲಿ ಹರಿಯದೆ . . . ಇಪ್ಪ ಉಭಯಸ್ಟಲವನು ಅಜ್‌ೌತಲ್ಲಿ ವಿಶ್ವಸ್ಥಲ ನಾಶವಾಗಿ 
ಸದ್ಮೋಜಾತಲಿಂಗವು ವಿನಾಶವಾಗಬೇಕು (ವಚಶಾ. ( ೧೨೦). ೨. ಜಿಪುಣತನ; 
ಜೀನತನ: ಅಡವಿಯೊಳು ನೀನೆನಗೆ ಕಡುಕಷ್ಟಪಡಿಸುತಲಿ ಒಡನೆ ಕರತಂದೀಗ ಹಿಡಿಕ 
ಮಾಡುವೆಯಾ (ಹಮಚ. ೮೬). (ಓಹಿಡ್ಕಿ (ಆ ಪಿಡ್ಕಿ) + -ಕ್ಕು) 

ಹಿಡಿಕುಂಟೆ (ನಾ). ಪೊರಕೆ; ಕಸಬರಿಗೆ: ಒಂದು ಮನೆಯೊಳಗೆ ಅಮೂಲ್ಕವಾದ 
ಎಷ್ಟೋ ಒಡವೆಗಳಿರುತ್ತವೆ. ಆದರೆ ಒಂದು ಕೆಲಸಕ್ಕೆ ಹಿಡಿಕುಂಟೆಯೇ ಬೇಕಾಗುತ್ತದೆ 
(ಲೋಕಕ. ೫); ಹಿಡಿಕುಂಟೆ ಕೊಟ್ಟು ಗುಡಿಸು ಎನ್ನುತ್ತೇವೆ (ಕೋಲ್ಮಿಂಚು. ೩೨). 

(ಹಿಡಿ (ಆ ಪಿಡಿ) * ಕುಂಟೆ, 

ನ್ನ,-ಆಹಾರ: ಹಿಡಿಕೂಳು 

ಬಡವನಿಗೀಯುವೊಡದೆ ಸಾಕು ಮತ್ತಿನ ತಪವೇಕೆ ಬೇಕು (ಇಂಚಾಪ. ೧೫೫-೬೧). 
[ಹಿಡಿ (ಆ ಪಿಡ್ಮಿ) 4 ಕೂಳ್ಕು (ಆ ಕೂಟು್‌,)] 

ಹಿಡಿಕೆ "ಪಿಡಿಕೆ' ನೋ. 

ಹಿಡಿಕೆಮೊಲೆ (ನಾ). ಮುಷ್ಟಿಯ ಗಾತ್ರದ ಸ್ತನ: ಮೊಳೆಯ ಮೊಲೆಯಡಿಕೆ 
ಮೊಲೆಯಮಳಕಾ£ಯಾಮಳಕತಮೊಲೆ ನಿಂಬೆಮೊಲೆಯು ಬೆಳುಗಾಯ ಮೊಲೆ . . . 
ಹಿಡಿಕೆಮೊಲೆ ಹೊಚ್ಚುಮೊಲೆಯು (ನವಮೋ.೨೪-೧೪). (ಹಿಡಿಕೆ (ಎ ಪಿಡಿಕೆ) + ಮೊಲೆ) 

ಹಿಡಿಕೆಯ್ಸು "ಏಡಿಕೆಯ್ಸು' ನೋ. 

ಹಿಡಿಕ್ಕೆಸು "ಪಿಡಿಕೆಯ್ಸು' ನೋ. 

ಹಿಡಿಕೋಲು "ಪಿಡಿಗೋಲ್‌' ನೋ. 

ಹಿಡಿಖಂಡ 'ಪಿಡಿಖಂಡ' ನೋ. 

ಹಿಡಿಖಂಡಂಗೊಯ್‌ "ಪಿಡಿಖಂಡಂಗೊಯ್‌' ನೋ. 

ಹಿಡಿಖಂಡಗೊಯ್ಯು "ಪಿಡಿಖಂಡಂಗೊಯ್‌' ನೋ. 

Je ವಲೆ (ನಾ). ಹಿಡಿಯಿಂದ ಕೂಡಿದ ಹಗ್ಗದ ಬಲೆ: ಕೀಸುವಲೆ ಕೊಂಬುವಲೆ 
ಹಿಡಿಗಣ್ಣಿವಲೆಗಳಂ ಸೂಸುತೆಲ್ಲೆಡೆಯೊಳ್ಳೆತಪ್ಪ ಕಾಡೊಡೆಯರ ವಿಲಾಸಮಂ ಕಂಡು 

(ಹಿಡ್ಡಿ (ಆ ಪಿಡ್ಮಿ) * ಕಣ್ಣಿವಲೆ] 

| ಹಿಡಿಗತ್ತಿಮಾನ್ಯ (ನಾ). ಬಿಚ್ಚುಗತ್ತಿಯ ಮನ್ನೆಯ, - ಬಂಟ: ಕಡಿದಾರ ಕಡಿದಾರ 
ಒಡಿಗತ್ತಿಮಾನ್ಮಾನ ಕಡಿಯ ಹುಬ್ಬಳ್ಳಿ ಸರಚ್ಕಾನ್ನ ಕೋ ಮಲ್ಲಪ್ನ ಕಡಿದಾರ ಕಲ್ಲಗಸಿ 
ಇದರೀಗೆ (ಲೋಕಗೀ. ೨೨೫). [ಹಿಡಿಗತ್ತಿ 3- ಮಾನ್ಯ) 

ಎ] ಹಿಡಿಗಲ್ಲು “ಪಿಡಿಗಲ್‌' ನೋ. 

“| ಏಡಿಗವಡಿಕೆ (ನಾ). ಒಂದು ಬಗೆಯ ಕವಡೆಯಾಟ : ಗೋಪನಂದನರನು ಕೂಡಿ 
ಹಿಡಿಗವಡಿಕೆ ಹಿಳ್ಳು ಲಗ್ಗೆ ಸಡುಗಡು ಮೊದಲಾದ ಮಕ್ಕಳಾಟವ ಕಡುಸಡಗರ 
ದಿಂದಾಡುತಿಹನು (ನೇಮಿಸಂ. ೫-೧೧೭). (ಹಿಡಿ (ಆ ಪಿಡಿ) *- ಕವಡಿಕೆ! 

ಹಿಡಿಗವಡೆ (ನಾ). ಎ ಹಿಡಿಗವಡಿಕೆ: ಬಾಲಕರು ನೂಯಾಜು ಮೆಚದರು . . . 
ಆಳಿನೇಖಿಕೆ ಹಿಡಿಗವಡೆ ಗುಲಿಯೊಳು ಚೆಂಡಿನ ಹೊಣಕೆ ಚಿಣಿಕೋಲಾಳು ಗೊತ್ತಿನ 
ದಂಡೆಯನೆ ನಾನಾವಿನೋದದಲಿ (ಕುವ್ಮಾಅ. ೬-೧); ಹಿಡಿಗವಡೆ ಸಡುಗುಡಂ 


(ರುಕ್ಮಾಂಗ. ೧೦-೧೯). 


ಹಿಡಿಗುಟ್ಟು 


ಸೆಂಡು ಜಿಗಿಹಲ್ಲೆ ಬೊಹರಿಗಳಾಟದಲ್ಲಿ ಮುನಗೊಂಡಾಡಿ ಬೆಳೆದು ಜವ್ವನನಾಗಿ 
ಬಾಳ್ತೆಯಿಲ್ಲದೆ ಕೆಟ್ಟು ಹೋದೆಯಲ್ಲಾ (ಸಮ್ಮಕಾ.೧೦-೯); ಬೊಗರಿ ಗದುಗು 
ಸಡುಗುಡು ಲಗ್ಗೆ ಜಡಿಗವಡೆಗಳಿವು ರಾಜಪುತ್ರರಿಗೆ ಬಗೆಯಲುಚಿತವೆ (ಕುರಾಸಾಂ. | 
[ಹಡಿ (ಆ ಪಿಡ್ಠಿ) * ಕವಡೆ] 
ಹಿಡಿಗುಟ್ಟು (ಕ್ರಿ). ಮುಷ್ಟಿಯಿಂದ ಕುಟ್ಟು: ಒಡಲೊಡೆದ ತೆರನಾಗೆ ಬೆದರಿ 
ಬೆಬ್ಬಳವೋಗಿ ಹಿಡಿಗುಟ್ಟುತೋಡಿದಂ ಕಿವಿಯ ಕಾಲ್ಮಾಡಿ (ಕಾಲೂರ. ೮೨-೧೫೪). 
(ಹಿಡಿ (ಆ ಪಿಡ್ಕಿ) * ಕಟ್ಟು) 
ಹಿಡಿಗುದಿಗೆ (ನಾ). ಹಿಡಿಕೆಯನ್ನು ಳ್ಳ ದಪ್ಪನಾದ ಕೋಲು, -ದೊಣ್ಣೆ: 
ಹಿಡಿಗುದಿಗೆ ಕಲುಗುಂಡು ಭಲ್ಲೆಯ ಖಡುಗ ಕುಂತ ಕುಠಾರ ಮುಸಲದೊಳೊಡನೊಡನೆ | 
ಬಡಿಬಡಿಸುತೆಬ್ಬಿಸಿದರು ರಣೋತ್ಸವಕೆ (ಅನಂರಾ. ೪-೫-೨೯). 10 
[ಹಡ್ಮಿ (ಆ ಪಿಡ್ಠಿ) * ಗುದಿಗೆ] 
ಹಿಡಿಗುದುರೆ "ಪಿಡಿಗುದುರೆ' ನೋ. 
ಹಿಡಿಗೂಟ (ನಾ). (ಬೀಸುವ ಕಲ್ಲಿನ ಮೇಲ್ಭಾಗಕ್ಕೆ ಇರುವ) ಹಿಡಿದು 
ಕೊಳ್ಳಲು ಅನುಕೂಲವಾಗುವಂತೆ ಇರುವ ಗೂಟ,-- ಬೆಣೆ: ಬಿದಿರೆ ಬೆಟ್ಟದ: 
ಮೇಲೆ ಚದುರ ರಾಗಿಕಲ್ಲು ಮದನಾರಿನೆಂಬೊ ಹಿಡಿಗೂಟ ಹಿಡುಕೊಂಡು ಶಿವನ 
ಪಾಡ್ಕಾಳೆ ಸಿರಿಗೌರಿ (ನಾಪದ. ೬೨). (ಹಿಡ್ಮಿ (ಪಿಡ್ಕಿ) * ಗೂಟ (ಆ ಗೂಂಟ)] 
ಹಿಡಿಗೆ (ನಾ). ದೊಡ್ಡ ಬುಟ್ಟಿ; ಕುಕ್ಕೆ: ಹಿಡಿಗೆ ಜಲ್ಲಡಿ ಪಂಚಪಾತ್ರೆ ಸೋಟಕ 
ಬುರುಡೆ ಕಡುಬು ಮುಚ್ಚಳ ಮಿಳ್ಳೆ ಕುಡಿಕೆ. . . ಎಲ್ಲಮಂ ಪೊಡವಿಪತಿ 
ಬಂಡಿಕುದುರೆಗಳೆತ್ತುಗಳ ಮೇಲೆ ಬಿಡದೇರಿ ಕಳುಪಿದಂ (ಸಿದ್ದಕಾ. ೧೩-೪೪). 
(P ಇದು "ಹೆಡಿಗೆ' ಎಂಬುದರ ಅಪಲಿಖಿತವಿರಬಹುದು] 20 
ಹಿಡಿಗೆಯ್‌, (ಕ್ರಿ). ಮುಷ್ಟಿಯನ್ನು ಬಿಗಿಗೊಳಿಸು,-- ಮುಚ್ಚು: ""ಹಿಡಿಗೆಯ್ದ 
[ಪಾಠಾಂ. ಹಿಡಿಕಿಸಿದ, ಹಿಡಿಗೈದ] ಕೈ ಮುಷ್ಟಿಯೆನಿಸಿಕ್ಕು'' (ಮಂಗರಾ. ೯೫-೯). 
(ಹಿಡಿ (ಆ ಪಿಡ್ಮಿ) 4 ಕೆಯ್‌;) 
ಹಿಡಿಗೆಯ್ಮ್‌, ಹಿಡಿಗೈ (ನಾ).೧. ಮುಚ್ಚಿದ ಕೈ; ಬಿಗಿಹಿಡಿದ ಮುಷ್ಟಿ: (8). 
೨. (ಆಲಂ) ಅಧೀನ; ವಶ: ಹಿಡಿಗೆ [ಪಾಠಾಂ. ಗ] ಯ್ಕೊಳಿರ್ದಸುರರಿಪು ಪಾರ್ಥನಂ | 
ಕರೆದು ತುಡು ಮಹಾಸ್ತ್ರವನೆಂದು ನೇಮಿಸಲ್‌ (ಜೈಮಿಭಾ. ೨೫-೫೪). ಹಿಡಿಗೈ : 
೩, ಹಿಡಿಯುವ ಸಾಧನ; ಹಿಡಿಕೆ; ಕಾವು: ""(ಕಡೆತದ ಯಂತ್ರದಲ್ಲಿ) ಕಡೆಯ 
ಬೇಕಾದ ವಸ್ತುವನ್ನು ಭದ್ರವಾಗಿ ಹಿಡಿದುಕೊಳ್ಳುವ ಸಲಕರಣೆ: ಹಿಡಿಗೈ'' (೬1೬೦೬. ಇಂಕನಿ). 
(ಓಡ್ಡಿ (ಆ ಪಿಡ್ಠಿ) 3- ಕೆಯ್ಕ್‌] 
ಹಿಡಿಗೈ "ಹಿಡಿಗೆಯ್ಮ್‌' ನೋ. 
ಹಿಡಿಗೊಡು (ಕ್ರಿ). ವಶಕ್ಕೆ ಕೊಡು; ಸ್ವಾಧೀನಪಡಿಸು: ಧರೆಯೊಳೀ ಹೆಣ್ಣು 
ರಾಕ್ಷಸಿಯಲ್ಲದಿನ್ನುಂಟೆ . . . ನೋಡಿದರೆ ಮನವ ಮಾತಾಡಿದರೆ ಧನವನೊಡಗೊಡಿದರೆ 
ಪ್ರಾಣಗಳ ಸೆಳೆದುಕೊಳ್ಳುವುದು ಮಾಡಬಾರದನೆ ಮಾಡಿಸಿ ಕಡೆಗೆ ಯಮಭಟರ ತಾಡನೆಗೆ 
ಹಿಡಿಗೊಟ್ಟು ಕೊಲ್ಲಿಪುದರಿಂದೆ (ಕೈಕವ. ೨-೧೦-೧). (ಹಿಡ್ಮಿ (< ಪಿಡ್ಮಿ) 4 ಕೊಡು) 
ಹಿಡಿಗೋಲು . "ಪಿಡಿಗೋಲ್‌' ನೋ. 
ಹಿಡಿಚಂಡು (ನಾ). (ಢಕ್ಕೆ ಮುಂತಾದ ವಾದ್ಯಗಳನ್ನು ಬಾರಿಸುವ)ತುದಿ 
ಯಲ್ಲಿ ಚೆಂಡಿನಾಕಾರವುಳ್ಳ ಕೋಲು, - ವಾದನದಂಡ: ಕಾಯವೆಂಬ ಢಕ್ಕೆಯ 
ಮೇಲೆ ಜೀವವೆಂಬ ಹಿಡಿಚಂಡು ಬೀಳೆ (ವಚಶಾ. ।, ೧೪೪). 
(ಹಿಡಿ (ಆ ಪಿಡ್ಡಿ) * ಚಂಡು, ( ಸೆಂಡು)) 
ಹಿಡಿಜೋಳ (ನಾ). ಒಂದು ಬಗೆಯ ಜೋಳ; ದೊಡ್ಡ ಜೋಳ: (8). 
(ಹಿಡ್ಡ 1 ಜೋಳ] 


೩೦-೧೭). 


- 
ಳಾ 


40 


ಹಿಡಿತ 'ಪಿಡಿತ' ನೋ. 

ಹಿಡಿತಡೆ (ನಾ). ಅಂಕೆ; ಹತೋಟಿ: ರೋಗಿ ಬಯಸಿತ್ತ ವೈದ್ಯ ಕೊಡುವಂತೆ . . . 
ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಎನಿಸುವುದು ಹಿಡಿತ [ಪಾಠಾಂ. ದ] ಡೆ ಇಲ್ಲ (ಮಡಿಮಾ. 
೨೫-೩೫); ಮುಚ್ಚಿ ಮುಚ್ಚಿ ಒಯ್ದು ಭಿಕ್ಷಾದವರಿಗೆ ಹಾಕಿದರ, ಸಂಸಾರ ಹಿಡಿತಡೆಯೊಳಗ 
ಬಾ ಅಂದ್ರ ಹ್ಯಾಂಗ ಬಂದೀತು (ಧರ್ಮಸೆ. ೧೩೩). (ಹಿಡ್ಡಿ ( ಪಿಡಿ) 1 ತಡೈ! 


೮೮೯೪ 


ಹಿಡಿತರ್‌ 
! ಹಿಡಿತರಿಸು "ಪಿಡಿತರಿಸು' ನೋ. 

ಹಿಡಿತರು 'ಪಿಡಿತರ್‌' ನೋ. 

ಹಿಡಿತೆ 'ಪಿಡಿತೆ' ನೋ. 

5| ಹಿಡಿದಪ್ಪಲೆ (ನಾ). (ಹಿಡಿಯಲು) ಅನುಕೂಲವಾಗುವಂತೆ ಹಿಡಿಕೆಯಿರುವ 


ಹಿಡಿಬಂದಿ (ನಾ). ೧. ಸೆರೆಗೆ ಸಿಕ್ಕಿದವನು; ಸೆರೆಯಾಳು. 


| ಹಿಡಿಬಿಟ್ಟಿ 


30 


ಹಿಡಿಮೃಗ 


"ಖಡಿತರ್‌' ನೋ. 


ತಪ್ಪಲೆ,- ಪಾತ್ರೆ: ಅವರ ಮನೆಯಲ್ಲಿ ಹಿಂದಿನ ಕಾಲದ ತೊಕವಾದ ಹಿಡಿದಪ್ಪಲೆ 


ಗಳು ತುಂಬಾ ಇವೆ (ರೂಢಿ). [ಹಿಡಿ (ಆ ಪಿಡಿ) * ತಪ್ಪಲೆ] 


! ಹಿಡಿನಾಯಿ (ನಾ). ಕ್ರೂರಪ್ರಾಣಿಗಳನ್ನು ಬೇಟೆಯಾಡಲು ತರಪೇತು ಪಡೆ 


ದಿರುವ ನಾಯಿ: ಹಿಡಿಯೆರಳೆ ಬೆಳ್ಳಾರ್ಪಟಂ ಹಿಡಿನಾಯಿಗಳು ಹೆಗಲ ಸಾಳುವಂ . .. 
ಪರಿಪರಿಯ ಹಕ್ಕಿವೆರಸಡವಿಗಂತಕರಂತೆ ನಡೆವ ಶಬರರ ಕಂಡನು (ಸೋಮಚ. ೩-೪). 
(ಡಿ, (ಆ ಪಿಡಿ) * ನಾಯಿ (ಆ ನಾಯ್‌) 
೨. ಸೆರೆಗೆ 
ಸಿಲುಕುವಂತಹುದು: ನೋಟ ಸುತ್ತಲು ಬೇಹುದೇ ಹರಿದಾಟವಗಲಕೆ ಬಳಕೆಯಲಿ 
ಮಾತಾಟ ಸುಳಿವಿನೊಳಗ್ಗಳದ ಹಿಡಿಬಂದಿ!ಪಾಕಾಂ. ಧಿ] ಹರಹಿನಲಿ . . . ಕೂಟದಲಿ 
ಕುಲುಹಾಗಿ ಮಿಗೆ ನಿರ್ಲೋಟಿಸುವ ನಿಜ ದಿಟ್ಟ ಬೊಮ್ಮವಿದು (ಕುವ್ಮಾಸ. ೯-೧೭);ಕಳವಳಿವು 
ಹಿಡಿಬಂದಿ ಜೂಜುಗಳಳೊಳಗವತೆಯನ್ಕಾಯವೆಂಬೀ ಬಳಕೆಯಲಿ ಕೀಳ್ಪೊಣ್ಣೊಳೊಂದಿರೆ 
ಕಾಮವಶತೆಯಲಿ ಕಳಿದವೆಂಭತ್ತೆಂಟು ವರ್ಷಂಗಳು (ನಿಭಾಗ. ೬-೧-೧೫). 
(ಹಿಡ್ಡಿ (ಆ ಪಿಡಿ) + ಬಂದಿ] 

(ನಾ). ಅಧೀನತೆಗೆ ಒಳಗಾಗಿಸುವುದು: ಕೊಡಬಹುದೇ ಮಗಳ 
ಹಿಡಿಬಿಟ್ಟಿಯನೆ ಮಾಡಿ ಹೀಗೆ ಸಮುದ್ರರಾಯ (ಪುರಂದ. ೩-೬೭ ಅನುಪಲ್ಲವಿ); ಕುಡೆ 


- ನೆಂದುದಿಲ್ಲಮ್ಮ ಭರತೇಶ ತಾನಿಷ್ಟು ಪೊಡವಿಗಗ್ಗಳನಾದೆನೆಂದು ಹಿಡಿಬಿಟ್ಟಿಯೊಳು ಪೆಣ್ಣ 


ಬೇಡಿದರದಕೆ ನಾನೊಡಬಟ್ಟುದಿಲ್ಲ (ಭರಚ. ೨೭-೪೪). (ಹಿಡಿ (ಆ ಪಿಡಿ) * ಬಿಟ್ಟಿ) 


| ಹಿಡಿಬುಗುರಿ (ನಾ). ಒಂದು' ಬಗೆಯ ಬುಗುರಿ; ಮುಷ್ಟಿಗಾತ್ರದ ಬುಗುರಿ: 


ಸುಜನವಂದೃನ ರಥವ ಹಿಡಿದನಿಲಜನು ಮುಂಗೈಗೊಂಡು ಪಡೆ ಗಜಬಜಿಸೆ ನಭಕೀ 
ಡಾಡಿದನು ಹಿಡಿಬುಗುರಿಯಂದದಲಿ (ಕುವ್ಕಾದ್ರೋ. ೧೩-೧೩). 
(ಹಿಡ್ಡಿ (< ಪಿಡ್ಮಿ) + ಬುಗುರಿ (ಆ ಬವರಿ) 


ಹಿಡಿಬೂದಿ (ನಾ). ಮುಷ್ಟಿಯಲ್ಲಿ ಹಿಡಿಯಬಹುದಾದಷ್ಟು ಬೂದಿ; ಒಂದು 


ಹಿಡಿ ಬೂದಿ: ಇನಿತಾಯ್ತೆ, ಹಿಡಿಮಣ್ಣು, ಹಿಡಿಬೂದಿ, ಆಳ ಬಾಳು ? ಬಡವನೋ, 
ಬಲ್ಲಿದನೊ, ದೊರೆಯೊ, ಹುಳುವೋ ಇನಿತೆ ಈ ಬಾಳು ? (ಹೊಂಗಳು. ೨೮-೨೩). 
(ಹಿಡ್ಡಿ (ಪಿಡ್ಡಿ) *- ಬೂದಿ] 


ಹಿಡಿಮಂದಿ (ನಾ). ಕೆಲವೇ ಮಂದಿ; ಸ್ವಲ್ಪಜನ: ಹಿಡಿಮಂದಿಯ ಮತ್ತು 


ಅರಸೊತ್ತಿಗೆಯ ಸ್ವತ್ತಾಗಿದ್ದು ಪರೋಪಜೀವಿಯಾಗಿದ್ದ ಸಾಹಿತ್ಯ ಸರ್ವಸಾಮಾನ್ಮರ 

ಆಸ್ತಿಯಾದದ್ದಲ್ಲದೆ, ತಾಯಿನೆಲದಲ್ಲಿ ಬಲವಾಗಿ ಬೇರುಬಿಟ್ಟಿತು (ನಂಜುಂಡ. ೩೯); 

ಹಿಡಿಮಂದಿಯ ಭೋಗ ವೈಭವಗಳ ರಕ್ಷಣೆಗಾಗಿ ಕೋಟ್ಯಂತರ ಜನರ ರಕ್ತಶೋಷಣೆ 

ದುಃಖ ಸಂಕಟಗಳನ್ನು ಜಾಗರೂಕತೆಯಿಂದ ಬಚ್ಚಿಡುತ್ತಿದ್ದ ಶ್ರೀಮಂತರಿಗೆ 

ಆಶ್ರಯ ಕೇಂದ್ರವಾಗಿದ್ದ ಸಮಾಜದ ಬಗ್ಗೆ ಅವನಲ್ಲಿ ಜುಗುಪ್ಸೆ ಜನಿಸಿತು (ಪುನರು. ೩೨೬). 
(ಹಿಡ್ಜಿ (< ಪಿಡ್ಮಿ) “ ಮಂದಿ) 


ಹಿಡಿಮಣ್ಣು (ನಾ). ಒಂದು ಮುಷ್ಟಿ ಮಣ್ಣು: ನನ್ನ ಕೈಯಿಂದಲೇ ಹಿಡಿಮಣ್ಣು 


ಹಾಕಿಸಿದ ಮೇಲೆ, ಎಲ್ಲರೂ ನಿಮ್ಮ ಮೇಲೆ ಮಣ್ಣು ಹಾಕಿ ಮುಚ್ಚಿ ಹೂಳಿದರು 
(ನಿಶಉ. ೨೫೫); ಎದೆಯೊಲುಮೆಯ ಚಿಲುಮೆಯ ಹೆಣ್ಣು ಮುಕ್ತಿಯ ಕಣ್ಣಿಗೆ ಹಿಡಿಮಣ್ಣು 
(ಹಿಡಿ (ಆ ಪಿಡ್ಠಿ) 4 ಮಣ್ಣು (ಆ ಮಣ್‌)) 


(ಪಾಂಚಜ. ೫೯-೨). 


ಹಿಡಿಮಿಗವಕ್ಕಿ (ನಾ). ಬೇಟೆಯಾಡಿ ಹಿಡಿದ ಪ್ರಾಣಿ ಮತ್ತು ಪಕ್ಷಿ: ಹಿಡಿಮಿಗ 


ವಕ್ಕಿಯ ತುಂಡು ತುಂಡುಗಳನು ಸಡಿಲದೆ ಸೊಪ್ಪಿನೊಳ್ಳುದುಗಿದಡಿಗಿಕ್ಕಿ 
ಹೊತ್ತವರನಿತಿನಿತೆಂಬುದ ಪಡಿಗಾಣ್ಪೊಡೆ ಶಕ್ಕಪಲ್ಲ (ಮೋಹತ. ೧೯-೮೬). 
(ಹಿಡಿ, (ಆ ಪಿಡ್ಕಿ) * ಮಿಗ + ಪಕ್ಕಿ] 


“| ಹಿಡಿಮೃಗ (ನಾ). ಕ್ರೂರಪ್ರಾಣಿಗಳನ್ನು ಬೇಟೆಯಾಡಲು ಬಳಸುವ ಪ್ರಾಣಿ; 


ಹಿಡಿಮೊಲ 


ದೀಹದ 
ಮಸಗಿದವು”ಹದವಿಲುಗಳೊದೆದವು ಹೆದೆಯ ಹರವಿನಲಿ (ಕುವ್ಮಾಅ.೧೩-೨೧). 
(ಹಿಡಿ (ಆ ಪಿಡಿ) * ಮೃಗ] 

ಹಿಡಿಮೊಲ (ನಾ). ಬೇಟೆಯಲ್ಲಿ ಆಕರ್ಷಣೆಗಾಗಿ ಉಪಯೋಗಿಸುವ ಮೊಲ; 
ದೀಹದ ಮೊಲ: ಅಶನವನುಂಡು ವ್ಯಸನಕ್ಕೆ ಹರಿದು ವಿಷಯಂಗಳೆಂಬ ಹಿಡಿಮೊಲಕ್ಕೆ | 5 
ಸಿಲ್ಕಿ ಪಂಚೇಂದ್ರಿಯಂಗಳೆಂಬ ನಾಯಿಗಳಿಚ್ಛೆಗೆ ಹರಿದು . . . ನಾಯ ಸಾವ ಸಾವ | 
ಆದ್ವೈತಿಗಳಿರಾ (ಚನ್ನವ. ಕ. ೧೯೯-೪೪೪); ಜೀಯ ಕೊಡು ವೀಳೆಯವನಾ . . . 
ಹರನಾರಾಯಣರು ತಾವಾಗಲೊಂದೇ ಘಾಯದಲಿ ಹಿಡಿತಹೆನು ಹಿಡಿಮೊಲನಂತೆ 
ತಾನೆಂದ (ತೊರರಾ. ೫-೫-೧೦). (ಹಿಡಿ (< ಪಿಡಿ) + ಮೊಲ) 

ಹಿಡಿಮೊಲಂಗೊಳ್‌ (ಕ್ರಿ). ಬೇಟೆಯಲ್ಲಿ ದೀಹದ ಮೊಲವನ್ನು ಹಿಡಿಯುವಂತೆ |10 
ಹಿಡಿ: ಬೇಟವಡೆ ಕೂಡೆ . . . ಸೌಂದರನ ಬಲವನೊರ್ಬುಳಿಮಾಡಿ ಗರ್ವಂಗೆಡಿಸಿ 
ಕಂಗೆಡಿಸಿ ಶಕುತಿಗೆಡಿಸಿ ಹಿಡಿಮೊ!ಪಾಠಾಂ. ಮೂ]ಲಂಗೊಂಡೊಡೆಯುಚ್ಚಿಕೊಂಡು | 
ನಂಬಿಯುಂ ತುಂಬುರನುಮುಳಿಯೆ (ನಂಬರ. ೧೮-೨೩೭). (ಹಿಡಿಮೊಲ + ಕೊಳ್‌] | 

ಹಿಡಿಯಂಬು "ಪಿಡಿಯಂಬು' ನೋ. | 

ಹಿಡಿಯಕ್ಕಿ (ನಾ). ಒಂದು ಹಿಡಿ ತುಂಬುವಷ್ಟು ಅಕ್ಕಿ, - ಅಕ್ಷತೆ: ಮುತ್ತೈದೆ |15 
ವೆಂಗಳು ಸಿರಿಮುಡಿಯ ಪೂದಂಡೆಗಳೊಡನೆ ಹಿಡಿಯಕ್ಕಿದಳೆದು ಬಂದರು (ಮೋಹತ. 
೧೩-೪೮). ಓಹಿಡ್ಡಿ (ಪಿಡ್ಮಿ) + ಅಕ್ಕಿ 

ಹಿಡಿಯಾನೆ "ಪಿಡಿಯಾನೆ' ನೋ. 

ಹಿಡಿಯಾಳು "'ಪಿಡಿಯಾಳ್‌' ನೋ. 


೮೮೯೫ 


ಪ್ರಾಣಿ: ಹೆಸರ ನಾಯ್ಗಳ ಹಾಸ ಹಜ್‌ದುಬ್ಬಸದಲುಳಿಗದವದಿರ ಹಿಡಿಮೃಗ | | 
| 
| 


ಹಿಡಿಹುಗೊಳ್‌ 


ಹಾಕುವ ಬದಲು ಹಣತೆಯನೊಂದನು ಹೇಗಾದರೂ ತಂದು ಹಚ್ಚಿಡುವುದು ಮೇಲು 
ಮೊದಲು (ಇಂಚಾಪ. ೧೬೫-೧೨). (ಹಡ್ಮಿ (ಆ ಪಿಡ್ಮಿ) + ಶಾಪ) 
ಹಿಡಿಸು 'ಪಿಡಿಯಿಸು' ನೋ. 
ಹಿಡಿಸೂಡಿ (ನಾ). ೧. ಹುಲ್ಲಿನ ಸಣ್ಣ ಕಂತೆ: ಹೊಲವಲ್ಲ ಹಾಳಾಯಿತು, 
ಹಿಡಿಸೂಡಿಗೆ ಬಡಿದಾಟ (ಗಾದೆ). ೨. "ಕಸಬರಿಗೆ; ಪೊರಕೆ: ಹಿಡಿಸೂಡಿ ತೆಗೆದು 
ಗುಡಿಸಲಾರಂಭಿಸಿದ (ಕೆಲಕ.೩); ಬದಿಯಲ್ಲೇ ಮಡಗಿದ ಹಿಡಿಸೂಡಿಯನೆತ್ತಿಕೊಂಡ 
(ತ್ಕಾಗಮ. ೭೭). ಹಿಡ್ಮಿ (ಆ ಪಿಡ್ಮಿ) 4 ಸೂಡಿ(< ಸೂಟೆ)] 
ಹಿಡಿಹ "ಪಿಡಿಹ' ನೋ. 
ಹಿಡಿಹಗ್ಗ (ನಾ). (ಎತ್ತು ಮೊದಲಾದುವುಗಳನ್ನು ) ಕಟ್ಟಲು ಉಪಯೋಗಿಸುವ 
ಹಿಡಿಯಿರುವ ಹಗ್ಗ : ಬಂಗಾರ ಹಣಿಕಟ್ಟು ಬೆಳ್ಳಿಯ ಹಿಡಿಹಗ್ಗ ಹಳ್ಳದ ಹೊಲದಾಗ 
ಮೇಯೂವ ನಂಬಸವಗ ಒಳ್ಳೇವನೆಂದು ಶರಣಂದೆ (ಲೋಕಗೀ. ೧೯೬); ಹಿಡಿಹಗ್ಗ, ಮಿಣಿ 
ಜತ್ತಿಗೆ ಬಾರಕೋಲು ಮಕ್ಕಡ, ಮುಗುದಾಣ ಇವೆಲ್ಲ ಸಾಮಾನ್ಯವಾಗಿ ಎತ್ತು ಕಟ್ಟಿದವರ 
ಮನೆಯಲ್ಲಿ ಇರತಕ್ಕ ವಸ್ತುಗಳೇ (ಚಳಭಾ. ೧೭೭). 
(ಹಿಡಿ (ಆ ಪಿಡಿ) 3- ಹಗ್ಗ (ಇ ಪಗ್ಗ)) 
ಹಿಡಿಹಡೆ "ಪಿಡಿವಡೆ' ನೋ. 
ಹಿಡಿಹಣ್ಣು (ನಾ). ಕೈಯಲ್ಲಿ ಹಿಡಿದು ಎತ್ತಬಹುದಾದಷ್ಟು ಗಾತ್ರದ ಹಣ್ಣು 
(?): ಹಿಡಿಹಣ್ಣು ಕುಂಬಳಕೆ ಮಿಡಿಹಣ್ಣು ಆಲಕ್ಕೆ ಅಡಿನೆಳಲೊಳಿಪ್ಪ ಪಾಂಥ ತಾ 
ಕೆಡದಂತೆ ಮೃಡನು ಮಾಡಿಹನು (ಸರ್ವಜ್ಞ. ೧೯೨). 
(ಹಿಡಿ,(ಆ ಪಿಡ್ಕಿ) * ಹಣ್ಣು( ಆ ಪಣ್ಮ್‌)) 


ಹಿಡಿಯಿಸು (ಕ್ರಿ). ವೀರ್ಯಗುಂದಿಸು; ಶಕ್ತಿಗುಂದಿಸು: ""ಆರ್ಷಭ್ಯಃಯೆಂಬುದು |2| ಹಿಡಿಹತೆ (ನಾ). ಇನ್ನೊಬ್ಬರಿಗೆ ಕೊಡುವ ಹಣದಲ್ಲಿ ತನಗೆ ಬರಬೇಕಾದ 


ಹಿಡಿಯಿಸಲ್ತಕ್ಕ ಹೋ(ಉ್‌ೌ)ರಿ'' (ಹಲಾಯು.೪೪-೧೦೯). (ಹಡ, (ಆಹಿಡ) + - ಇಸ್ಟು] 

ಹಿಡಿಯೆರಲೆ, ಹಿಡಿಯೆರಳೆ (ನಾ). ಇತರ ಪ್ರಾಣಿಗಳನ್ನು ಬೇಟೆಯಾಡಲು | 
ಆಕರ್ಷಣೆಗಾಗಿ ಬಳಸುವ ಜಿಂಕೆ; ದೀಹದ ಮೃಗ: ಗಿಡಗ . - . ಕರಿಕೋಣ | 
ಹಿಡಿಯೆರಲೆಯ ಮೊತ್ತವನು ತಡೆಯದೆ ಕೊಂಡೆಯ್ತಂದರು ಬೇಟೆಯ ಕಡುಗಲಿಗಳು 
(ಕುರಾಸಾಂ.೨೭-ಇ೪). ಹಿಡಿಯೆರಳೆ: ಹಡಯೆರಳೆ ಬೆಳ್ಳಾರ್ಪಟಂ ಹಿಡಿನಾಯಿಗಳು ಹೆಗಲ |2| 
ಸಾಳುವಂ ಬಂಡಿಯ ಹುಲಿ . . . ಪರಿಪರಿಯ ಹಕ್ಕಿವೆರಸಡವಿಗಂತಕರಂತೆ ನಡೆವ ಶಬರರ 
ಕಂಡನು (ಸೋಮಚ. ೩-೪). [ಹಿಡಿ (ಆ ಪಿಡಿ) *ಎರಲೆ) 

ಹಿಡಿಯೆರಳೆ "ಹಿಡಿಯೆರಲೆ' ನೋ. 1 

ಹಿಡಿವಡೆ "ಪಿಡಿವಡೆ'ನೋ. | 

ಹಿಡಿವತ್ತಿ, ಹಿಡಿಹತ್ತಿ (ನಾ). ೧. ಒಂದು ಮುಷ್ಟಿ ತುಂಬುವಷ್ಟು ಹತ್ತಿ, - 
ಅರಳೆ: ಹತ್ತಿಯ ಪಸಾರಕ್ಕೆ ಹಿಡಿವತ್ತಿಯ ಕೊಟ್ಟರೆ (ಮುಂಬರಾ. ೫, ೨೬೯-೭೪; 1229). 
ಹಿಡಿಹತ್ತಿ: ೨. (ಆಲಂ) ನಿಷ್ಪ್ರಯೋಜಕ: ಜಗದಿ ಮೂರುವಿಧದ ನರರಿಹರು; 
ಮೊದಲವರೆಕ್ಕದಂತೆ ಹೂವುಂಟು ಹಣ್ಣಿಲ್ಲ ಗಳಪವೆ ವಿನಾ ಕೆಲಸವೆನೆ ಹಿಡಿಹತ್ತಿ! 
(ಹಚ್ಚಿ. ೭-೧೦೫). (ಹಿಡಿ (< ಪಿಡ್ಲಿ) *- ಪತ್ತಿ(< ಪಟ್ಮಿ)) 

ಹಿಡಿವಸುಗೆ (ನಾ). ವಶಕ್ಕೊಳಪಟ್ಟ ವಿಭಾಗ (7?) : ಶ್ರೀ ಮಾರ್ಕ್ಯಣ್ಣೇಶ್ವರದೇವರ |, 
ಶ್ರೀಪಾದಸನ್ನಿಧಾನದಲು ಶಿವಾನನ್ಹಯೋಗಿನಿವೇದೃಶಾಲೆಯಂ ಮಾಡಿ [ಸೂ।ರಲಲು 
ತೊಳಹನ ಕಯ್ಕಲೂ ಬಿ[ಡಾ]ರ್ವ್ವರ ಮಾಗ ಹಿಡಿವ(ಸುಗೆ] ಬಿತುವ ಬಿದಿರ ಗದ್ದೆಯ 
ಮಲಿಕ್ಕಿದ ಪಾಣ್ಣಗದ್ಮಾಣಂ ಮುವತ್ತುಮಂ (ಸೌರ 111 ೩೮೧-೧೪; 1140)... 

ಹಿಡ್ಕಿ(« ಪಿಡಿ) 4 ಪಸುಗೆ] 


30 


ಸ 


ಹಿಡಿವಾಳ (ನಾ). (2): ಉಟ್ಟ ರೇಕೆಯ ಹಿಡಿವಾಳ ಕಡಗ ಅಳವಟ್ಟಿಹ ಬೆರಳ 
ಮುದ್ರಿಕೆಯು . . . ಎಡೆಪಣಿ ಚಿಂತಾಕದ ಸರಿಗೆಯ ತಂದಿರುವರಂಗನೆಗೆ ನಾರಿಯರು 
(ಚಂದ್ರಾ. ೪-೧೨). (2) 
ಹಿಡಿಶಾಪ (ನಾ). (ಆಲಂ) ಇತರರಿಗೆ ಕೆಟ್ಟುದನ್ನು ಹಾರೈಸುವುದು; 
ಯ್ಕುವುದು. 
ಹಿಡಿಶಾಪ ಹಾಕು ಎ ಕೆಟ್ಟದ್ದನ್ನೆಣಿಸು; ಕೇಡು ಬಗೆ: ಆಕೆ... ಅವನಿಗೂ .., 
ಹಿಡಿಶಾಪ ಹಾಕಿದಳು (ಯೋಧಪು. ೭೮); ಕವಿದ ಕತ್ತಲೆಯನು ಕಂಡು . . . ಹಿಡಿಶಾಪ 


ಹಣವನ್ನು ಮೊದಲೇ ಮುರಿದುಕೊಂಡು ಕೊಡುವಿಕೆ: ಪಟ್ಟಣಸ್ಟಾಮಿಕೆಯ 
ಪದಕೆ ನೆರೆದು ಪಟ್ಟಂಗಟ್ಟಿ ಹಲರು ಕಾಣಿಕೆಗೊಟ್ಟು ಉಡಿಯ ಚೀಲಂಗಟ್ಟಿಸಿ ಒರೆಯಾಣಿ 
ಕೇಣಿ ನೋಟಂ ತೂಕ ಬಡ್ಡಿಯಾವರಿ ಉಭಯವಟ್ಟ ಹಿಡಿಹತೆ[ಪಾತಾಂ. ತಿ)ಗನ್ನಗತಕ 
ಬಾಸುರರ ರತ್ನಪರೀಕ್ಷೆಗಳೊಳು ಪರಿಣತನ ಮಾಡಿದನಯ್ಕನಾದಯ್ಕನ 


(ಸೋಮಚ. ೧-೯೩). (ಹಿಡಿಹ (ಆ ಪಿಡಿಹ) + - ತೈ] 


ಹಿಡಿಹತ್ತಿ "ಹಿಡಿವತ್ತಿ' ನೋ. 


ಹಿಡಿಹಾರ "ಪಿಡಿಹಾರ' ನೋ. 

ಹಿಡಿಹಿಡ್ಮಿ "ಪಿಡಿ ' ಪರಾ. 

ಹಿಡಿಹಿಡಿ, "ಏಿಡಿ.' ಪರಾ. 

ಒಡಿಹಿಡಿಕೆ, ಹಡಹಓಿಡಕೆ, ಹಿಡುಹಿಡಿಕೆ, ಹಿಡುಹಿಡುಕೆ (ನಾ). ಒಂದು ಬಗೆಯ 
ಔಷದೀಸಸ ಹಾಮಮುಕ್ಕೆ ಹಿಡಿಹಿಡಿಕೆ 
ತ್ರಿಪತ್ರಿಣಿಯೆಂದೆನಿಕ್ಕುಂ'' (ಮಂಗರಾ. ೪೪-೪೪); ಹಿಡಿಹಿಡಿಕೆ ಯಾಚಕತ್ತರಿ ಮಡುವಾಗಲ್‌ 

. ಅಂಕೋಲದ ಗಿಡುದಳಿರುಪನಾಹಮಖಿಳವಿಷಮಂ ಕಳೆಗು೦ (ಖಮದ. ೧೬-೭೭); 

ಮಾನವಿಷಕ್ಕೆ . . . ಹಿಡಿಹಿಡಿಕೆಯ ಸೊಪ್ಪನಾದರೂ ಜಡೆಗಳ್ಳಿಯ ಸೊಪ್ಪನಾದರೂ 
ಗಾಯಕ್ಕೆ ಮುಚ್ಚಿ ಕಟ್ಟುವುದು (ವೈದ್ಮಸಾ. 1 ೨೨೦). ಹಿಡಹಿಡಕೆ: ""ಖಮುಕಾ - ಮುಳ್ಳು 
ಹಿಡಹಿಡಕೆ'' (ಓಷಧ. ೪೩). ಹಿಡುಹಿಡಿಕೆ: "ಪ್ರಿಯಾ ಪ್ರಿಯಂಗು-ಹಿಡುಹಿಡಿಕೆ'' 
(ಓಷಧಿ. ೯೮). ಹಿಡುಹಿಡುಕೆ: ಎಕ್ಕೆಯ ಹಿಡುಹಿಡುಕೆಯುಮಂ ತೆಕ್ಕನೆ ತೀವಿರ್ದ 
ಕಟ್‌ಯೊಳರೆದಿಡು ಪುಣ್ಣೊಳ್‌ (ಖಮದ. ೧೦-೬೦). "ಹಿಟ್ಟಿಳಿಕೆ' ಪರಾ. [1] 

ಹಿಡಿಹು "ಪಿಡಿಪು' ನೋ. 

ಎ ಹಿಡಿಹುಗೊಡು (ಕ್ರಿ). ಅಂಕೆಗೆ ಒಳಪಡು; ವಶವಾಗು: ಲಲನೆಯರ್ಥಿಗೆ 
ರಾಮನನುಜನ ನಿಲಿಸಿ ಮೃಗಮಾರ್ಗದಲಿ ಸಂದನು ತೊಳಲಿ ವನದಲಿ 
ಹಿಡಿಹುಗೊಡದಿರಲೆಚ್ಚನಾ ಮೃಗವ (ನಭಾಗ. ೯-೧೦-೯); ಹಿಡಿಹುಗೊ!ಪಾಠಾಂ. ಗು]ಡ 
'-ದಸುರಾರಿ ಕಾಲುಗಳೆಡೆಯಲಡಗಿದರಲಸಿ ಕಾಣದೆ ತುಡುಕುತಿರ್ದುದು ಕಂಡವರನಾ ಹಸ್ತಿ 
ಹರಿಹರಿದು (ನಿಭಾಗ. ೧೦-೩೮-೨೩). ([ಹಿಡಿಹು ( ಪಿಡಿಪು) + ಕೊಡು 

ಹಿಡಿಹುಗೊಳ್‌ (ಕ್ರಿ). ತೆಗೆದುಕೊಳ್ಳು; ಸ್ವೀಕರಿಸು: ಕಡೆಯಲಿನ್ನರೆಜಾವದವಧಿಯಿದು 
ತಪ್ಪಿತಾದೊಡೆ ಬಳಿಕ್ಕೇಸುಮಡಿಯಿತ್ತೊಡಂ ಮೂರ್ಯಮುನಿಪ ತಾ ಹಿಡಿ[ಪಾಶಾಂ.ಡು]ಹು 


""ವಾರುಳಿ ಬಲಿರ್ಬುದ್ದಾಕ್ಷಿ 


ಹಿಡಿಹುಗೊಳಿಸು ೮೮೯೬ ಹಿತತನ 


ಹಿತ (ಗು). ೧. ಇಟ್ಟ; ಇರಿಸಿದ ೨. ತೆಗೆದುಕೊಂಡ; ಹಿಡಿದ; ಸ್ವೀಕರಿಸಿದ. 


ಗೊಂಬವನಲ್ಲ ಪಾಕಾಂ. ಮೂರ್ಪಮುನಿ ಕೆಡೆನುಡಿವನೆನಲಿನ್ನು] ಮಾಳ್ಬುದೇನು | 
| ೩. ಯೋಗ್ಯ್ಗವಾದ; ಅರ್ಹವಾದ. ೪. ಉಪಯೋಗಕ್ಕೆ ಬರುವ; 


(ಹಚಕಾ. ೧೧-೧೫). (ಹಿಡಿಹು (ಆ ಪಿಡಿಪು) + ಕೊಳ್‌) 
ಹಿಡಿಹುಗೊಳಿಸು (ಕ್ರಿ). ಸ್ವೀಕರಿಸುವಂತೆ ಮಾಡು: ನುಡಿದು ತೋಅಲದೇಕೆ ನೀನೇ 
ನಡೆದು ತೋಟ್‌ಸಿ ಲಿಂಗನಿಷ್ಠೆಯ ಹಿಡಿ!ಪಾಕಾಂ. ಡು]ಹುಗೊಳಿಸುವುದು (ಪ್ರಭುಲೀ. 
೧೧-೩೫). [ಹಿಡಿಹುಗೊಳ್‌ + - ಇಸ್ಕು] ls 
ಹಿಡಿಹೊನ್ನು "ಪಿಡಿಪೊನ್‌' ನೋ. 


ಪ್ರಯೋಜನಕಾರಿಯಾದ. ೫. ಸತ್ಪರಿಣಾಮಕಾರಿಯಾದ; ಆರೋಗ್ಯ 
ದಾಯಕವಾದ. ೬. ಸ್ನೇಹದಿಂದ ಕೂಡಿದ; ವಿಶ್ವಾಸಪೂರ್ವಕವಾದ. 
(ನಾ). ೭. ಒಳ್ಳೆಯದು; ಪ್ರಯೋಜನಕಾರಿಯಾದುದು: ಒತಮಂ 
ಹಿತರಜ್‌ಪಿದೊಡಂ ಮತಿಗೆಟ್ಟಿಟ್‌ಕೆಯ್ದುಂ (ಪಂರಾಮಾ. ೧೪-೧೨೫); ಹಿತವಿದು 


ಹಿಡಿಹೋರಿ (ನಾ). ಹಿಡಮಾಡುವ ವಯಸ್ಸಿಗೆ ಬಂದ ಹೋರಿ: "“ಆರ್ಷಭ್ಮ ಶಾಸ್ತ್ರವಿಹಿತವಿದು ಮನಕೆ ಸಮ್ಮತವಿದೆಂದೆಂಬ ಮರ್ಮವನು ಮತಿಯೊಳೆಣಿಸಿ (ಹದಿಬ. 
ಮೆನಲು ಹಿಡಿಹೋರಿಯಕ್ಕುಂ'' (ಮಂಗರಾ. ೫೩-೧). ೩-೧೯). ೮. ಇಚ್ಛಿಸುವಂತಹುದು; ಪ್ರಿಯಕರವಾದುದು: ಭೋಗಿಗೆ ಲೋಭಿಗೆ 
[ಹಿಡ್ನಿ (ಆ ಹಿಡ) 4% ಹೋರಿ (ಆ ಪೋರ್ಮಿ)] ಯೋಗಂ ತ್ಕಾಗಂ ಹಿತಮಾಗದೆಂದು ನುಡಿದಂ ಭೂಪಂ ತ್ಕಾಗಿಗೆ ಯೋಗಿಗೆ ಲೋಭಂ 

ಹಿಡುಕು, ಹಿಡಿಕು (ನಾ). ವೃಷಣ; ಹಿಡ: ಧೃತಿಗೆಡಿಸಿ ಹೋರಿಗಳ ಹಿಡು |10, ಭೋಗಂ ಹಿತಮಾಗದೆಂದು ನುಡಿದಂ ಭೂಪಂ (ಹಮ್ಮಾರ. ೨-೫). ೯. ಒಳ್ಳೆಯದನ್ನು 
[ಪಾಠಾಂ. ಡಿ]ಕುಗಳ ಬಡಿವನು (ಲಶಿಚಂ. ೩೯೫-೨೧). ಹಿಡಿಕು: ಹಲವು ಜೀವಂಗಳ | |, ಹಾರೈಸುವವನು; ಶುಭ ಕೋರುವವನು: ಹಿತನಪ್ಪೃ ಭೃತ್ಮನೆಂದುಂ 
ಇಂದ್ರಿಯದರ್ಪವ ತೊಲಗಿಸಿ ಲಿಂಗಚ್ಛೇದನವ ಬಲುಹಿಂದ ಮಾಡಿ ಹಿಡಿಕ ಪತಿಗಪಜಯಮಾಗದಂತು ನೆಗಟ್ಟುದು (ಪಂಚತಂ. ೯೪-೧); ಹಿತರೆನಗಿನ್ನಾರ್‌ ವಾಚಸ್ಪತಿ 


ಬಡಿವುದಖಿಂದ ಸಲೆ ತೀವ್ರ ಕ್ರೋಧಾದಿಗಳಿಂ (ದ್ಯಾದಶಾ. ೮-೫೦). 
(ದೇ. ॥ ತಮಿ. ಪಿಟುಕ್ಕು, ಪುಟುಕ್ಕು; ಮಲ. ಪಿಡುಕ್ಕು] 

ಹಿಡುಗಲು "ಹಿಡಗಲು' ನೋ. 15 ಹಿತಮಿತ ಎ ೧. ಒಳ್ಳೆಯದಾಗಿಯೂ, ಮಿತವಾಗಿಯೂ ಇರುವಂತಹ: 
ಹಿಡುವಳಿ (ನಾ). ೧. ಒಡೆತನ; ಸ್ವಾಮ್ಮ: ನಮ್ಮ ಮಹಾರಾಜರಿಗೆ ಇನ್ನೂ ಕದಳೀಗರ್ಭಶ್ಕಾಮಂ . . . ಮೃದುಮಧ್ಮಮತನು ಹಿತಮಿತಮೃಧುವಚನಂ 
ಮನೆಯನ್ನಾಳುವ ಹಿಡುವಳಿಯೊದಗಿಲ್ಲವೆಂದು ಭಾವಿಸಬೇಕಾಯಿತು (ವೀರಬಂ. ೧೬). ಲಲಿತಮಧುರಸುಂದರವೇಷಂ (ಆದಿಪು. ೧-೨೫). ವ. ಒಳ್ಳೆಯದಾಗಿಯೂ, 


ನೀನೆಂದಂತಿರಹಹ ಹುಸಿಯಲ್ಲಲ್ಲು ನ್ನತಸಂಗರದೊಳಗಟ್‌ಯಯ್‌ ಹಿತರೆನ್ನ 
ನಿಶಾತಖಡ್ಗಮುಂ ನಿಡುದೋಳುಂ (ಗಿರಿಕ. ೬-೩೧). 


೨. ಒಕ್ಕಲುತನ; ಬೇಸಾಯಾ: ಯಾವುದೇ ಜಮಾನನ್ನು ಅದು ಹಿಡುವಳಿಯಲ್ಲಿರಲಿ ಮಿತವಾಗಿಯೂ ಇರುವಂತಹುದು: ಗಂಡಿನಲ್ಲಿ ಸಹನೆ, ಹೆಣ್ಣಿನಲ್ಲಿ ಜಾಣತನ 
ಅಥಿ'ವಾ ಇಲ್ಲದಿರಲಿ, ಸಾರ್ವಜನಿಕಉದ್ದೇಶಗಳಿಗಾಗಿ ಕಡ್ಡಾಯವಾಗಿ ಆರ್ಜನೆ ಮತ್ತು ಸಮಯೋಚಿತ ಚಾಣಾಕ್ಸತನ ಎಷ್ಟು ಹಿತಮಿತವಾಗಿ ಬಂದಿವೆ (ಕನ್ನಚಾ. ೫೧). 
ಮಾಡಲು ಪ್ರಾಧಿಕಾರ ಕೊಡುವಂತೆ ತತ್ಕಾಲದಲ್ಲಿ ಜಾರಿಯಲ್ಲಿ ವಿಧಿಗೆ ಅನುಸಾರವಾಗಿ |20| ಹಿತವಾಗು ಎ ಇಷ್ಟವಾಗು; ಪ್ರಿಯವಾಗು: ಉದಯದ ಮಾಗಿಯ ಬಿಸಿಲು ಅಂಗಕ್ಕೆ 
. ಅಡ್ಡಿಯನ್ನುಂಟುಮಾಡತಕ್ಕುದಲ್ಲ (ಭಾಧಾನ. ೨೬೩). ಹಿತವಾಯಿತ್ತು (ಬಸವ. ೨೧೯). [ಸಂ.) 

[ಆ ಹಿಡಿ, ( ಪಿಡಿ) 3- - ವಳಿ] | ಹಿತಕರ (ಗು). ೧. ಒಳ್ಳೆಯದಾದ; ಉಚಿತವಾದ. (ನಾ). ೨. ಒಳ್ಳೆಯದು; 
ಹಿಡುವಳಿಗೆ (ನಾ). ಎ ಹಿಡುವಳಿ ೨: ಈಗಿನ ಹಿಡುವಳಿಗೆಗಳ ಹಂಚಿಕೆ ವಿತರಣೆಯಿಂದ ಉಚಿತವಾದುದು: ನಿಮ್ಮ ವಚೋಜಾಲಮಾಲವಾಲಜಲಕೃತವಿಲಾಸನೃಪಭೂರುಹಕ್ಕೆ 
ನಡೆಯಬೇಕು ನಿಜ, ಆದರೆ ಅದು ನೀವಂದಂತೆ, ವರ್ಷಕ್ಕೆ ನಾಲ್ಕು ತಿಂಗಳ ಅನ್ನ ಕೊಟ್ಟೀತು ಹಿತಕರವೆು ವಲಂ (ಶಾಂತಿಷು. ೧೦-೧೧೯); ತರುಣಿಯರ ಮಾತುಗಳು 
(ಗೊಂಡಾರ. ೧೬೮). (ಹಿಡುವಳಿ * - ಗೆ] 25| ಶಿವಭಕ್ತರಿಗರೋಚಕವಲ್ಲದೇ ಹಿತಕರಮೆ (ಬಸಪ. ೪೦-೭೯). ೩. ಒಳ್ಳೆಯದನ್ನು 
ಹಿಡುವಳಿಜಮಾನು (ನಾ). ಬೇಸಾಯದ ಜಮಾನು; ಸಾಗುವಳಿಯ ಭೂಮಿ: ಬಯಸುವ ವೃಕ್ತಿ: ಪಶುಗಳಿಗೆ ಹಿತಕರಳೂ, ಸುಮುಖಳೂ, ವರ್ಚಸ್ಸುಳ್ಳವಳೂ 
ಪಾಶ್ಚಾತ್ಮದೇಶಗಳಲ್ಲಿಯೂ ಹೊಸದಾಗಿ ಏರ್ಪಟ್ಟಿರುವ ಭೂಖಂಡಗಳಲ್ಲಿಯೂ ಹೊರತು “ಆಗಿರು (ಖುಕ್ಸಾರ. ೩೦೧). (ಸಂ.] 
ಇತರ ದೇಶಗಳಲ್ಲಿ ರೈತನ ಕೈಯಲ್ಲಿನ ಹಿಡುವಳಿಜಮಾನು ಅಲ್ಲಿಲ್ಲಿ ಚೆದುರಿರುವುದು | | ಹಿತಕಾರಿ (ಗು). ೧. ಒಳ್ಳೆಯದಾದ; ಶ್ರೇಯಸ್ಸನ್ನುಂಟುಮಾಡುವ. (ನಾ). 
ಸಾಮಾನ್ಮ (ಹಣಪ್ರ. ೧೫೩). (ಹಿಡುವಳಿ 4 ಜಮಾನು] ೨. ಒಳ್ಳೆಯದು; ಶ್ರೇಯಸ್ಸನ್ನು ಉಂಟುಮಾಡುವಂತಹುದು: ಜಗತ್ತಿಗೆ 
ಹಿಡುವಳಿದಾರ (ನಾ). ೧. (ಭೂಮಿಯ) ಒಡೆಯ, ಎಯಜವವನ: 3| ಹಿತಕಾರಿಯಾದ ತೇಜಸ್ಸುಳ್ಳ ಅಗ್ನಿಯೆ, ನಮ್ಮೊಡನೆ ಬಂಧುತ್ವನ್ನು ಪಾಲಿಸು 
೨. ಬೇಸಾಯಮಾಡಲು ಜಮಾನನ್ನು ಪಡೆದವನು; ಸಾಗುವಳಿದಾರ: ನಮ್ಮ (ಯುಕ್ತಾರ. ೧೮). ೪. ಒಳ್ಳೆಯದನ್ನು ಮಾಡುವ ವ್ಯಕ್ತಿ; ವಿಶ್ವಾಸಿ 
ಜಮಾನಿನ ಹಿಡುವಳಿದಾರ ತುಂಬಾ ನಂಬಿಕಸ್ತ (ರೂಢ). [ಹಿಡುವಳಿ + - ದಾರ) ಮತ್ತವಾರಣಚರ್ಮಧಾರಿ ವಿಪತ್ತಮೋವಾಸರರಮಣನುನ್ಮತ್ತಚಿತ್ತಭವಾರಿ ಗೌರಿ 
ಹಿಡುಹಿಡಿಕೆ "ಹಿಡಿಹಿಡಿಕೆ' ನೋ. ಚಿತ್ತಹಿತಕಾರಿ (ಬಸಪ ೧೬-೨೫); ಎಲೆಲೆ ಲಕ್ಷ್ಮಣ ದಿವ್ಮಬಾಣಾವಳಿಯ ಜಯಿಸಿದೆನೆಂದು 
ಹಿಡುಹಿಡುಕೆ "ಹಿಡಿಹಿಡಿಕೆ' ನೋ. ದಿಟ ಹೆಕ್ಕಳಿಸದಿರು ಹಿತಕಾರಿಗಳು ನಮಗಮರರಲ್ಲಾಗಿ (ತೊರರಾ. ೬-೪೪-೩೩); ನಾರಿ 


ಹಿಡುಹು "ಪಿಡಿಪು' ನೋ. ಸಕಲರಿಗೆ ಹಿತಕಾರಿ ಮುನಿದರೆ ನಾರಿಯೆ ಮಾರಿ (ಸರ್ವಜ್ಞ. ೧೭೬೬). [ಸಂ. ಹಿತಕಾರಿನ್‌] 
ಹಿಣಿ "ಪಿಣಿಲ್ಮ್‌' ನೋ. 5 ಒತಗ್ಗೆ (ಕ್ರಿ). ಒಳ್ಳೆಯದನ್ನು ಮಾಡು; ಶುಭವನ್ನುಂಟುಮಾಡು: ಪಾಪಕ್ಷಯ 
ಹಿಣಿಕು "ಹಣಿಕು' ನೋ. ಕೈಂದು ಗಂಗೆಯೊಳ್ಕಿಂದರೆ ಪಾಪಿಯ ಮೊಸಳೆ ತಿಂದಂತೆ ತಾಪಸ್ಥ ಸುರರಿಂಗೆ ಹಿತಗೈಯ 
ಹಿಣಿಲ್ಮ್‌ "ಪಿಣಿಲ್ಮ್‌' ನೋ. | ಬಂದ ಪ್ರಾಣೋಪನನುರಿಹಿದೆ ನೀನು (ಮೋಹತ. ೮-೩೩). (ಹಿತ *-ಗೈ (ಆ ಕೆಯ್‌,)) 
ಹಿಣಿಲ್‌, "ಪಿಣಿಲ್‌.' ನೋ. ! ಹಿತಗೊಳ್‌ (ಕ್ರಿ). ಒಳಿತನ್ನು ಲಕ್ಷಿಸು: ಭೀತಸ್ಥರಾದ ನಿರ್ಜರರಿಗೆ ಹಿತಗೊಂಡು 
'ಒಣಿಲಿಟ್‌ "ಪಿಣಿಲಿಲೌ' ನೋ. < ಭೂತೇಶ ತಾನಡ್ಡಬಂದು ಶ್ವೇತೋರಸ್ಹಲ ಬಲರಾಮ ತೊಲಗೆಂದು ಪೀತಾಂಬರಗೆ 
ಹಿಣಿಲ್ಮು "ಪಿಣಿಲ್ಮ್‌' ನೋ. ಹೂಣಿಸಿದ (ಮೋಹತ. ೩೯-೨೧). [ಹಿತ *- ಕೊಳ್‌ ] 

ಹಿಣಿಲ್ಮು 'ಪಿಣಿಲ್ಮ್‌' ನೋ. ಹಿತಚಿಂತಕ (ನಾ). ಒಳ್ಳೆಯದನ್ನು ಕುರಿತು ಚಿಂತಿಸುವವನು: ತಮ್ಮಂತಹ 
ಹಿಣಿಲುಗರುಳು (ನಾ). ಒಂದಕ್ಕೊಂದು ಹೆಣೆದುಕೊಂಡಿರುವ ಕರುಳು, - ಹಿತಚಿಂತಕರು ನನಗೆ ಮತ್ತೆ ಯಾರಿರುವರು ? (ರಾಎಜ. ೨೦). (ಸಂ. 


ಅಂತ್ರ: ಕುಣಿವ ಕುಂತಾಗ್ರದಲಿ ಜೋಲುವ ಹಿಣಿಲುಗರುಳೊಪ್ಪಿದವು ಜವನೀ ರಣಕೆ ಬರೆ | | ಹಿತತನ (ನಾ). ಒಳ್ಳೆಯತನ; ಸದ್ಗುಣ: ಹಿಂದಣ ಹಿತತನದಿಂದೀ ವಿರಹ 
ಕಟ್ಟಿದವು ಗುಡಿ ತೋರಣವನೆಂಬಂತೆ (ಕುವ್ಮಾಭೀ. ೪-೪೪). «5| ದೊಳೊಂದಿದ ಬಲ್ಲಿರ್ಚಿಗೆ ವೇದನೆಯಂ ತಂದೆನ್ನಂ ಭಸ್ಮೀಕರಿಸದೆ ತಾಂ ನಿರ್ನೆರಮಿಹುದಲ್ಲ 
(ಹಿಣಿಲ್ಲು (< ಪಿಣಿಲ್ಮ್‌) 4 ಕರುಳು (ಆ ಕರುಳ್‌,)] (ಜಯಕಾ. ೪-೩೦.). [ಹಿತ % - ತನ] 


ಹಿತವ 


ಹಿತವ (ನಾ). ಒಳ್ಳೆಯದನ್ನು ಬಯಸುವವನು; ಆಪ್ತ; ಸ್ನೇಹಿತ: ""ಹಿತವಂ : 


ತಕ್ಕನೆನಿಸಿರ್ಕು'' (ಕಬ್ಬಕ್ಕಿ. ೩೭); ಹಿತವನತಿಭಕ್ತನನ್ವಿತನಿವಂ ಸುಭೃತ್ಯಂ ಕೃತಕೃತ್ಯನೆನ್ನರ್‌ 
(ಪಂಚತಂ. ೬೨-೧); ಆರು ಹಿತವರು ನೀತಿಕೋವಿದರಾರು ಸುಜನರು ಬಹುಪರಾಕ್ರಮ 
ರಾರವರ ಹೊಅಬೀಸಿ ಕಾಬುದು ನಿನ್ನ ಮತವೆಂದ (ಕುವ್ಮಾದ್ರೋ. ೧-೬); ಆರು ಹಿತವರು 
ನಿನಗೆ ಮೂಜು ಮಂದಿಗಳೊಳಗೆ ನಾರಿಯೋ ಧಾರಿಣಿಯೊ ಬಲುಧನದ ಸಿರಿಯೋ 
(ಪುರಂದ. ೧-೧೩೨ ಪಲ್ಲವ): ಮುಂದಿನ ಕಾರ್ಯಗಳ ನಿರ್ಣಯಕ್ಕೂ ನೆರವಾಗುವ ಹಿತವ, 
ಭಾಗವತನು ಬಳಿಯಲ್ಲಿ ಇದ್ದೇ ಇರುತ್ತಾನೆ (ಯಕ್ಷಬ. ೪೫). [ಆ ಹಿತ) 

ಹಿತವಂತ (ನಾ). ಎ ಹಿತವ: ""ಆ ಭುಜಿಷ್ಯಂ ಚೇಟನಾ ಕಿಂಕರಂ ಹಿತವಂತನಕ್ಕುಂ'' 
(ಮಂಗರಾ. ೭೧-೧೭); ಅರಸಿನಲ್ಲಿ ಹಿತವಂತರು ಅರ್ಥಪ್ರಾಣ ಅಭಿಮಾನಕ್ಕೆ ತಪ್ಪಿದವರನೇನ 
ಮಾಡಬೇಕು (ಭೈರಸೂ. ೧೩೧); ತಾಯಿಗಿಂತ ಹಿತವಂತರಿಲ್ಲ, ಸಕ್ಕರೆಗಿಂತ ಸವಿಯಿಲ್ಲ 
(ಗಾದೆ. (ಸಂ. ಹಿತವತ್‌; 

ಹಿತವಂತಿಕೆ (ನಾ). ಒಳ್ಳೆಯದನ್ನು ಹಾರೈಸುವಿಕೆ; ಶುಭವನ್ನು ಕೋರುವಿಕೆ: 
ಯಂತು ಬಹನರಿವನಕ ಆ ಹಿತವಂತಿಕೆಯ ಬಿಡಲಳಿಯನಾಗಿರುವಂತನೊಳಗೀಗೇಕೆ 
ನಿಷ್ಠುರವು (ಜಿರಾಮಾ. ೪೨೦-೨೪). (ಹಿತವಂತ 4 - ಇಕೆ) 

ಹಿತವಂತೆ (ನಾ). ಒಳ್ಳೆಯದನ್ನು ಬಯಸುವವಳು; 
ಹಾರೈಸುವವಳು: (8). ಓಹಿತವಂತ *" - ಎ) 

ಹಿತವಂದಿಗ (ನಾ). ಎ ಹಿತವ: ಮರುಗಳಿಗೆಗೆ ಪಾಪ, ಹಿತವಂದಿಗರು; ದೊಡ್ಡ 
ವಿಚಾರಗಳೋ ಸಮಸ್ಯೆಗಳೋ ಅವರ ತಲೆಯಲ್ಲಿ ಬಾರದ್ದಕ್ಕೆ "ಊಟ, ಮದುವೆ, 
ಮಕ್ಕಳು, ಮರಿ' ಎಂಬುದರಲ್ಲಿಯೆ ತೇಲಾಡುತ್ತಾರೆ . . . ಎಂದುಕೊಳ್ಳುತ್ತಾನೆ (ಸ್ಪಪ್ಪಹೊ. 


ಶುಭವನ್ನು 


೮೮೯೭ 


5 


10 


15 


( 
t 


ಹಿದುಕವರೆ 


| ಹಿತಾರ್ಥಂ (ಅ). ಒಳ್ಳೆಯದಕ್ಕಾಗಿ: ಮಟೆಯಂ ಕಜೆವಂ ಹಿತಾರ್ಥಮಾ 

|, ಭೂವಳಯಕ್ಕೆ ಶಕ್ರನದುಕಾರಣಮರ್ಚಿಪುದಿಂದ್ರನಂ ಜನಂ (ಜಗಎ. ೪-೭೭). ಸಂ.) 

| ಹಿತಾವಹ (ನಾ). ಪ್ರಯೋಜನವನ್ನು ತರುವಂತಹುದು; ಹಿತಕರವಾದುದು: 
ಯಾವತ್ತು ತರದ ಅನ್ನ ಶರೀರಕ್ಕೆ ಸರಿಯಾಗಿ ಹಿತಾವಹವಾಗುವುದಿಲ್ಲ (ಮುಂಬಯಿ. 
೪-೩೨); ಈ ಕೆಲಸವನ್ನು ಬೇಗ ಮುಗಿಸುವುದು ಎಲ್ಲರಿಗೂ ಹಿತಾವಹ (ಗಂಮಾಯಿ. ೨೨೮). 

1ಸಂ.] 

ಹಿತಾಶಂಸೆ (ನಾ). ಒಳ್ಳೆಯದಾಗಲೆಂಬ ಮಾತು; ಆಶೀರ್ವಚನ: 
ಆರ್ಯಾಶ್ರಮಂಗಳಂ ನೋಡುವಾಶೆಗೆ ಮುನಿಯ ಹರಕೆಯ ಹಿತಾಶಂಸೆಯಂ 
ಪಡೆಯುತಲ್ಲಿಂದೆ ಪೊರಮಟ್ಟರವರು ಯಾತ್ರಿಕ ಮುನಿಗಣಂವೆರಸಿ (ಶ್ರೀರಾಮಾ. 

; ೧೮೪-೨೨೭). [ಸಂ. ಹಿತಾಶಂಸಾ] 

| ಹಿತು (ನಾ). ೧. ಒಳ್ಳೆಯದು; ಪ್ರಯೋಜನಕಾರಿಯಾದುದು. ೨. ಸ್ನೇಹ; 

| ವಿಶ್ವಾಸ: ಒಬ್ಬ ತಾಯ ಸಿರಿಮಕ್ಕಳು ಸಾಲದೊಂದು ದಿನ ಹೇಳಿ ಮುಗಿಸುವರೆ ಹಬ್ಬಿ 
ಹೆಣೆದವರ ಹಿತುವನು (ಇಂಗೀಶ. ೬೯-೪). [ಹಿತ .! ತೆಲು. ಹಿತವು] 

ಹಿತೇಚ್ಛು (ನಾ).ಒಳ್ಳೆಯದಾಗಲೆಂದು ಹಾರೈಸುವವನು; ಹಿತೈಷಿ: ಅವನು 
ಕೃಷ್ಣವರ್ಮನ ಹಿತೇಚ್ಚುವಾಗಿ ಪಲ್ಲವರನ್ನು ಸೋಲಿಸುವುದರಲ್ಲಿ ಬಾಗ 

| ತೆಗೆದುಕೊಂಡಿರಬೇಕು (ಕರ್ಣಾಅ. ೩೩). [ಸಂ.1 

| ಹಿತೈಷಿ (ನಾ). ಒಳ್ಳೆಯದನ್ನು ಹಾರೈಸುವವನು: ನೀವೆಲ್ಲರೂ ಈ ರಾಜ್ಕದ 

|. ಪರಮಹಿತೈಷಿಗಳು (ಶಾಂತಲಾ. ೮೩); ಗೋವಿಂದರಾಯರು ತನ್ನ ಹಿತೈಷಿಗಳೊಂದಿಗೆ 
ಜಯಪಡೆಯಲಿಕ್ಕಾಗಿ ದುಡಿದರು (ಕುರುಕಾ. ೧೩೫). (ಸಂ. ಹಿತೈಷಿನ್‌] 


೩೦೧); ಆಕೆ ವಿಲೆಪಾರ್ಲೆಯಲ್ಲಿರುವಾಗಲೇ ಪಶಿಯ ವಿಷಯದ ಕೆಲವು ಆರೋಪಗಳನ್ನು |0| ಹಿತೈಷಿಣಿ (ನಾ). ಒಳ್ಳೆದನ್ನು ಹಾರೈಸುವವಳು: ಅವಳು ನನ್ನ ಹಿತೈಷಿಣಿ (ರೂಢಿ). 


ತನ್ನ ಹಿತವಂದಿಗರೆನಿಸುವವರಿಂದ ಕೇಳಿದ್ದಳು (ಒಂಟದ. ೧೯೮). (ಹಿತ *- ಒಂದಿಗ] 

ಹಿತವಚ:ಪ್ರಿಯ (ನಾ). ಒಳ್ಳೆಯ ಮಾತುಗಳನ್ನು ಬಯಸುವವನು, - 
ಇಚ್ಛಿಸುವವನು: ಕ್ಷಯವೃಜಿನಂ ಜಿನಸಮಯಂ ಸ್ಮಯರಹಿತಂ ಹಿತವಚಃಪ್ರಿಯಂ 
(ಸುಕುಮಾ. ೧-೫೧). [೫ಂ.) 

ಹಿತವಚನ (ನಾ). ಬುದ್ದಿಮಾತು: ಹಿತವಚನವ ನಾನೇಸಾಡಿದೊಡವ 
ಹಿತವಾಡಿದಡೆಯೆನ್ನೊಳೆಂದು ಅತಿಕೋಪದಿಂದ ಮಹೋಪಸರ್ಗವನೀ ಮತಿವಂತೆಗೆ 
ಮಾಡಿದನು (ಶ್ರೀಪಾಲ: ೫-೯೦). [ಸಂ.) 

ಹಿತವಾದಿ (ನಾ). ವ ಹಿತವ: ನೀವು ನನ್ನ ಹಿತವಾದಿ ಎನ್ನುವುದರಲ್ಲಿ ನಾನು ಸ್ವಲ್ಪವೂ 
ಸಂದೇಹವಿಟ್ಟಿಲ್ಲ (ಚಂಗಾಳೃ. ೬೧೯). [ಸಂ. ಹಿತವಾದಿನ್‌] 

ಹಿತವಾರೆ (ನಾ). ಸ್ನೇಹಸಂಬಂಧ; ವಿಶ್ವಾಸ: ನನಗೂ ಅವನಿಗೂ ಮೊದಲಿನಿಂದಲೂ 
ಇರುವ ಹಿತವಾರೆ ಅಷ್ಟಕ್ಕಷ್ಟೆ (ಕುಡಿಕೂ. ೨೩೩). [ಹಿತ + ವಾರೈ] 

ಹಿತವೆ (ನಾ). ಒಳ್ಳೆಯದನ್ನು ಬಯಸುವವಳು; ಶುಭವನ್ನು ಕೋರುವವಳು: 
ಇವಳಲ್ಲದೆಮಗಾರು ಹಿತವೆಯರೆಂದು ಮತ್ತವರು ಸಂತಸದೊಳಾಡಿದರು (ಭರಚ. 
೪೦-೮೧). "ಪತಿಹಿತವೆ' ಪರಾ. (ಹಿತವ + - ಎ) ಷೆ 

ಹಿತವೇಳು (ಕ್ರಿ). ಒಳ್ಳೆಯದನ್ನು ಹೇಳು; ಶುಭವನ್ನು ನುಡಿ; ಹರಸು: 
ಹಿತವೇಳ್ಲು . . . ವಪು ಚಾರುಧನ್ವಿಗಳನಾ ಪುತ್ರಯುಗ್ಮಮಂ ಬೀಳ್ಕೊಟ್ಟನೈ ನೃಪತಿ 
(ಶ್ರೀರಾಮಾ. ೩೧-೮೪). [ಹಿತ 3 ಪೇಳು (ಆ ಪೇಯ್‌)] 

ಹಿತಶತ್ರು (ನಾ). ತೋರಿಕೆಗೆ ಸ್ನೇಹಿತನಂತಿದ್ದು ಮರೆಯಲ್ಲಿ ಹಗೆ 
ಸಾಧಿಸುವವನು: ಹಿತಶತ್ರುವಾಗಿ ಪೊಂದುವುದು . . . ಕ್ಲಿತಿಯ ಪುಂಜ, ತೆ ಕೆಡಿಸುವುದು 


30 


35, 


(ಸಂ. ಹಿತೈಷಿಣೀ] 

ಹಿತೋಪದೇಶ (ನಾ). ೧. ಒಳ್ಳೆಯ ಸಲಹೆ; ಯಥೋಚಿತವಾದ ಆಲೋಚನೆ: 
ಇದು ಪರಮಾರ್ಥ ಹಿತೋಪದೇಶದ ತಿರುಳಿದನು ಸತಿಯರೋದುವುದು (ಹದಿಬ. ೧-೬೦): 
ಮುದ್ದಿನಿಂದ, ವಾತ್ಸಲ್ಮದಿಂದ ಹಿತೋಪದೇಶ ಮಾಡಿ ಬೆಳೆಯಿಸಿದವರು ಅವರು 
(ಜಾರುಡಾ. .೫). ೨. ವಿಷ್ಣುಶರ್ಮನೆಂಬ ಗ್ರಂಥಕಾರನಿಂದ ರಚಿತವಾದ, 
ನೀತಿಕತೆಗಳನ್ನೊಳಗೊಂಡ ಒಂದು ಗ್ರಂಥದ ಹೆಸರು. (ಸಂ. 

ಹಿತ್ತಲ್‌ "ಪಿಂತಿಲ್‌' ನೋ. 

ಹಿತ್ತಲವರೆ, ಹಿತ್ತಿಲವರೆ (ನಾ). (ಸಾಮಾನ್ಯವಾಗಿ) ಹಿತ್ತಲಿನಲ್ಲಿ ಚಪ್ಪರದ 
ಮೇಲೆ ಹಬ್ಬಿ ಬೆಳೆಯುವ ಒಂದು ಬಗೆಯ ಅವರೆಗಿಡ ಮತ್ತು ಅದರ ಕಾಯಿ: 
""ಶರ - ಅಂಬಟೆ, ಹಿತ್ತಲವರೆ, ಉಮ್ಮತ್ತ'' (ಓಪಧಿ. ೧೫೯). ಹಿತ್ತಿಲವರೆ: ""ಗುಚ್ಛಪಲಾ 
- ಬಾಲಿ, ದ್ರಾಕ್ಷೆ, ಹಿತ್ತಿಲವರೆ'' (ಓಪಧಿ. ೪೯). (ಹಿತ್ತಲು (< ಪಿಂತಿಲ್‌) 4 ಅವರೆ] 

| ಹಿತ್ತಲು "ಪಿಂತಿಲ್‌' ನೋ. 

ಹಿತ್ತಳ 'ಪೆತ್ತಿಳ' ನೋ. 

ಹಿತ್ತಳೆ 'ಪಿತ್ತಳೆ' ನೋ. 

ಹಿತ್ತಾಳೆ "ಪಿತ್ತಳೆ' ನೋ. 

ಹಿತ್ತಿಲ್‌ "ಪಿಂತಿಲ್‌' ನೋ. 

ಹಿತ್ತಿಲವರೆ "ಹಿತ್ತಲವರೆ' ನೋ. 

ಹಿತ್ತಿಲು "ಪಿಂತಿಲ್‌' ನೋ. 

ಹಿದಯ "ಹೆದೆಯ' ನೋ. 


ಮುಂದೆ ಶತಜನ್ಮಂಗಳಿಗೆ ಹೊಣೆಯಾಗಿ ನಿಲ್ಲುವುದು (ಪುರಂಡ. ೧-೫೧-೨); ನಿಮಗಿಂದ | ಹಿದಿರೆ (ನಾ). ಹುಲ್ಲಿನ ಬಣವೆ: ಹಲವುಕಾಲ ಧಾವತಿಗೊಂಡು ಒಟ್ಟಿದ ಹಿದಿರೆಯು 


£ತತ3 ಹಿತಶತ್ರುಗಳ ಕಾಣೆನು (ನವಮೋ. ೮-೨೦). (ಸಂ. 
ಹಿತಶತ್ರುತ್ತ (ನಾ). ತೋರಿಕೆಗೆ ಸ್ನೇಹಿತರಂತಿದ್ದು ಮರೆಯಲ್ಲಿ ಸಾಧಿಸುವ 
ವೈರ. ಸಂ.) 


ಹಿತಸಖ (ನಾ). ಒಳ್ಳೆಯದನ್ನು ಒಯಸುವ ಸ್ನೇಹಿತ; ಶುಭವನ್ನು ಕೋರುವ 


ಗೆಳೆಯ: ಶ್ರೀರಾಮನಾಹ್ಲಾದರೂಪಿ... ಪ್ರಿಯಭಾಷಿ ಹಿತಸಖಂ (ಶ್ರೀರಾಮಾ. ೫೭-೯೪). 
[ಸಂ.] 


45 


ಒಂದು ಮಿಡುಕುಆಲ್ಲಿ ಬೇವಂತೆ (ಬಸವ. ೨೧೩). (2) 
ಹಿದುಕವರೆ (ನಾ). ೧. ನೀರಿನಲ್ಲಿ ನೆನೆಸಿ ಸಿಪ್ಪೆ ತೆಗೆದ ಅವರೆಕಾಳು : ಅವರೆಕಾಯಿಗೆ, 
ಬದಲು ಹಿದುಕವರೆಯನ್ನೇ ತಂದರಾಯಿತು (ರೂಢಿ). ೨. ನೆನೆಸಿ ಸಿಪ್ಪೆತೆಗೆದ ಅವರೆ 
ಕಾಳಿನಿಂದ ಮಾಡುವ ಒಂದು ಬಗೆಯ ಮೇಲೋಗರ, -ಸಾರು: ನಮ್ಮ 
ಮನೆಯಲ್ಲಿ ಇವತ್ತು ದೋಸೆ, ಹಿದುಕವರೆ ಮಾಡಿದ್ದಾರೆ (ರೂಢಿ). "ಚಿದಕವರೆ' ಪರಾ. 
[ಹಿದುಕು 4 ಅವರೆ] 


ಹಿಮಕು ೮೮೯೮ 


ಹಿದುಕು (ಕ್ರಿ). (ಹಸಿಯ) ಕಾಳನ್ನು ನೀರಿನಲ್ಲಿ ನೆನೆಹಾಕಿ ಹಿಸುಕಿ ಸಿಪ್ಪೆಯಿಂದ 


ಬೇರ್ಪಡಿಸು; ಚಿದುಕು: ಹಿದುಕಿದ ಅವರೇಕಾಳಿನ ಸಾರು ಬಹಳ ರುಚಿಯಾಗಿತ್ತು 
(ರೂಢಿ). !ದೇ. 8 ತಮಿ. ಪಿತುಜ್ಕು. ಪಿತುಕ್ಕು; ಮಲ. ಪಿತುಕ್ಕು, ಪಿತಜ್ಮು, ಪುತುಕ್ಕು; 


ತೆಲು. ಪಿತುಕು. ಪಿದುಕು; ಕೋಲಾ. ಪಿದ್ಕ್‌! 
ಹಿದೌಠ (ನಾ). ಒಂದು ಬಗೆಯ ತೆರಿಗೆ: ಆ ಗಉಡಗಳಿಗೆ ಹಿದೌರಯಿಲ್ಲೆಂದು | 
ಬಾಳಿಕೆಸೇಸೆ ಇಲ್ಲೆಂದು ಆ ಗೌಡುಗಳಿಗೆ ಮಕ್ಕಳು ಮಕ್ಕಳು ತೊತ್ತಿನ ಮ 
ಸಲವುದೆಂದು ಭೂಮಿಯಂ . . . ಸುಖದಿಂ ಬಾಳುಂತಾಗೆ ಕೊಟ್ಟ ಶಾಸನ (ಎಕ. ೪) ಚಿಕ್ಕಮ. 
[7] 
ಹಿದ್ಮ, ಹಿಧ್ಮೆ (ನಾ). ಬಿಕ್ಕಳಿಕೆ; ಬಿಕ್ಕಲು: ಹಿದ್ಮವೆಂದೂ ಹಿಕ್ಕವೆಂದೂ ಬಿಕ್ಕುಳಿನ 
ಹೆಸರು (ಸೇವೈ. ೨೪೦). ಹಿದ್ದೆ: ಓಧ್ಮೆಯೆಂದರೂ, ಹಿಕ್ಕೆಯೆಂದರೂ, ಬಿಕ್ಕಟೆಂದರೂ, 
ಬಿಕ್ಕಳಿನ ಹೆಸರು. ಆ ಹಿಧ್ಮೆ ಎಂಬುದು ಅನ್ನಜೆ, ಕುದ್ರೆ, ಯಮಳ, ಮಹತಿ, ವೇಗಿನಿ 


೧೦೫-೧೯; 1343). 


10 


ಎಂದು ಐದು ತೆಅ (ವೃದ್ಮಸಾ. 1 ೧೫೪). 7] | 
ಹಿದ್ಮೆ "ಹಿದ್ಮ' ನೋ. 
ಹಿನ್‌ "ಪನ್‌ ನೋ. 


ಹಿನ್ನಡಿ (ನಾ). ಹಿಂದಕ್ಕೆ ತಿರುಗಿರುವ ಪಾದ,-- ಅಡಿ: ಚೆನ್ನೊಳೊಗೆದ ಮೊಗಗಳ 
ನತ್ತಿಗಣ್ಣಿನ ಕೆನ್ನೆಯೊಳೊಗೆದ ಪೆರ್ಬಾಯಿಗಳಾ ಹಿನ್ನಡಿಗಳ ೫ | 
ಭೂತನ್ನೆರದೊಡನೆಯ್ದಿದವಾಗ (ಸೊಬಸೋ. ೯-೬೪). [ಹಿನ್‌ (< ಪಿನ್‌) + ಅಡಿ) 

ಹಿನ್ನಡೆ (ಕ್ರಿ). ಹಿಂದಕ್ಕೆ ಸರಿ, ನಡೆ: ಕೆಳೆಯನೇ ಹಳೆಹಗೆಯೆಯೆಂಬವೋಲ್‌ ಮಳೆ : 
ಕಡೆಗೆ ಮಲೆನಾಡುಗಳ ನೋಡಿ ಹಿನ್ನಡೆಯುತಿರಲು (ಕಾಲೂರ. ೫೭-೯೨). 

ನ್‌ (ಆ. ಫಿನ್‌) *- ನಡೆ; 
ಓನ್ನಡ್ಕೆ (ನಾ). ಹಿಮ್ಮೆಟ್ಟುವಿಕೆ; ಹಿಂಜರಿತ: ನೀವು ಯಾವುದನ್ನು 
ಎನ್ನುತ್ತೀರೋ ಅದೇ ನನಗೆ ಮುನ್ನಡೆ ಎನ್ನಿಸುತ್ತದೆ (ದೂರಸ. ೧೧೩). 
ಹ ಹಿನ್ನಡೆ, ./ ಹಿನ್‌ (< ಸ ನಡೆ] 

ಹಿನ್ನಿ "ಪನ್ನೆ' ನೋ. 

ಹಿನ್ನೀರು (ನಾ. (ಸಮುದ್ರದಲ್ಲಿ) ಹಿಂದಕ್ಕೆ ಮರಳಿದ ನೀರು: ಸಮುದ್ರದ 
ಹಿನ್ನೀರಿನಲ್ಲಿಯ ಪ್ರವಾಸವು ನೆನಪಾಗಿ ಅದನ್ನು ವರ್ಣಿಸಿದಳು (ಮೇದಿಮ. ೯೯). 

(ಹಿನ್‌ (ಆ ಪಿನ್‌) 4 ನೀರು, (ಆ ನೀರ್‌)] 

ಹಿನ್ನುಡಿ (ನಾ). ಗ್ರಂಥದ ಉಪಸಂಹಾರಭಾಗ; ಕಡೆನುಡಿ: ಈ ಗ್ರಂಥದ 

ಹಿನ್ನುಡಿಯಲ್ಲಿ ಗ್ರಂಥದ ಬಗ್ಗೆ ಲೇಖಕರು ಸಾಕಷ್ಟು ವಿವರಗಳ 
(ಹಿನ್‌ (ಆ ಪಿನ್‌) * ನುಡ್ಮಿ! 


ಹಿನ್ನಡೆ 


| 
| 
- 
| 
| 


I 
. 
| 


ನ್ನು ಕೊಟ್ಟಿದ್ದಾರೆ (ರೂಢಿ). 


130 


ಹಿನ್ನೆ "ಪನ್ನೈ' ನೋ. | 

ಓಿನ್ನೆಗೆ (ಕ್ರಿ). ಹಿಂದಕ್ಕೆ ಹಾರು,--ಚಿಮ್ಮು : ತನ್ನುಬ್ಬಟೆಗೆ ನೆಲ ನಡುಗೆ ಹೆಬ್ಬಲ್ಲ | 
ತೆರೆದು ಹೆಬ್ಬುಲಿಯು ಹಿನ್ನೆಗೆದು (ಕಾಲೂರ. ೯೬ -೧೯೧). (ಹಿನ್‌ (< ಪಿನ್‌ ) + ನೆಗೆ] | 

ಹಿನ್ನೆರಿಗೆ (ನಾ). ಹಿಂದಕ್ಕೆ ಮಡಿಸಿದ ನೆರಿಗೆ,-ಮಡಿಕೆ: ಅವಳು 
ಹಿನ್ನೆರಿಗೆಯನ್ನು ಬೆರಳುಗಳಿಂದ ಸರಿಪಡಿಸಿಕೊಳ್ಳುತ್ತಾ ನಡುಮನೆಗೆ ಬಂದಳು 

(ಹಿನ್‌ (< ಪಿನ್‌) * ನೆರಿಗೆ (ಆ ನಜ್‌ಗೆ)) 

ಹಿನ್ನೆಲ (ನಾ). ೧. ಹಿಂಭಾಗ; ಹಿಂಬದಿ: ಬಲದೊಳು ಹೊಕ್ಕು ಬಲ್ಲಿದರ ನೆಗ್ಗೊತ್ತಿ | 
ಹಿನ್ನಲಕಡರ್ಚಿದರು ಸೂರಿಯಲಿ (ಮೋಷತ. ೩೯-೧೮). ೨. (ಆಲಂ) ಪೂರ್ವಸಿದ್ಧತೆ; 
ಹಿನ್ನೆಲೆ: ಇಷ್ಟೆಲ್ಲ ಹಿನ್ನೆಲ ಸಚ್ಚಾಯಿತೆಂದರೆ ಮುಂದಿನ ಸಮ್ಮೇಲನದ ಅಧ್ಯಕ್ಷರಾಗಲು 

[ಹಿನ್‌ (< ಪಿನ್‌,) 4 ನೆಲ) 


ಕೆದರಿದ 
(ನಡೆದಾ. 35 


1 ೧೧೨). 


ಯತ್ನ ನಡಸಿರಿ (ಮುಂಗಾಪು. ೧೦೯). 
ಹಿನ್ನೆಲೆ "ಪಿನ್ನೆಲೆ' ನೋ. 
ಹಿನ್ನೆಲೆಗಾಯಕ (ನಾ). ಚಲನಚಿತ್ರಗಳಲ್ಲಿ ಮೊದಲೇ 

ಮಾಡಿಕೊಂಡು ಸಿದ್ಧಪಡಿಸಿಟ್ಟುಕೊಳ್ಳುವ ಹಾಡುಗಳನ್ನು 

ಈ ಚಿತ್ರದಲ್ಲಿನ ಹಿನ್ನೆಲೆಗಾಯಕರು ಯಾರು ಯಾರು ? (ರೂಢಿ). 

(ಹಿನ್ನಲೆ (ಆ ಪಿನ್ನೆಲೆ) 3- ಗಾಯಕ) 
ಹಿನ್ನೆಲೆಗಾಯಕಿ (ನಾ). ಚಲನಚಿತ್ರಗಳಲ್ಲಿ ಮೊದಲೇ 


ಧ್ವನಿಮುದ್ರಣ 
ಹಾಡುವವನು: 


ಹಿಪ್ಪೆಗ 


ಮಾಡಿಕೊಂಡು ಸಿದ್ಧಪಡಿಸಿಟ್ಟುಕೊಳ್ಳುವ ಹಾಡುಗಳನ್ನು ಹಾಡುವವಳು: 
ಪಿ.ಸುಶೀಲಾ ಈ ಚಿತ್ರದ ಹಿನ್ನೆಲೆಗಾಯಕಿ (ರೂಢ). (ಹಿನ್ನೆಲೆ (< ಪಿನ್ನೆಲೆ) 4 ಗಾಯಕಿ] 

ಹಿನ್ನೆಲೆಗಾಯನ (ನಾ). ಚಲನಚಿತ್ರಗಳಲ್ಲಿ ಮೊದಲೇ ಧ್ವನಿಮುದ್ರಣ 
ಮಾಡಿಕೊಂಡು ಸಿದ್ಧಪಡಿಸಿಟ್ಟುಕೊಳ್ಳುವ ಸಂಗೀತ: ಹಿನ್ನೆಲೆಗಾಯನ 
ಕೊಟ್ಟಿರುವ ಬಾಲಮುರುಳಿಕೃಷ್ಣ ಅವರನ್ನು ವರ್ಷದ ಅತ್ಯುತ್ತಮ ಹಾಡುಗಾರರೆಂದು 
ರಾಷ್ಟ್ರಮಟ್ಟದಲ್ಲಿ ಗೌರವಿಸಲಾಗಿದೆ (ಕಎಎ. ೫೩೩). [ಹಿನ್ನೆಲೆ (< ಪಿನ್ನೆಲೆ) 4 ಗಾಯನ] 

ಹಿನ್ನೆಳಲು (ನಾ). ೧. ಹಿಂಭಾಗದ ನೆರಳು. ೨. (ಆಲಂ) ಆಶ್ರಯ; ಆಸರೆ; 

ಹಿನ್ನೆಲೆ: ಒಂದು ಅಪೂರ್ವ ಉತ್ಸಾಹದ ಹಿನ್ನೆಳಲಿನಲ್ಲಿ ಈ ಕಾರ್ಯ ನಡೆಯಿತು 

(ಹನ್‌ (ಆ ಪಿನ್‌,) 4 ನೆಳಲ್ಮು (ಆ ನೆಟಲ್‌,)) 

ಹಿಪ್ಪಣ (ನಾ). ತುಕ್ಕು; ಕಿಟ್ಟ: ""ಕಿಟ್ಟಂ - ಮಲ, ಹಿಪ್ಪಣ'' (ಓಷಧಿ. ೩೩). (1) 

ಹಿಪ್ಪದಿಕೆ, ಹಿಪ್ಪರಿಕೆ, ಹಿಪ್ಪಲಿಕೆ (ನಾ). ಬೆಳಗಿನ ಜಾವ; ಮುಂಜಾವ: ಹಿಪುದಿಕೆ 
[ಪಾಠಾಂ. ಹಪ್ಪಳಿಕೆ, ಹಿಪ್ಪಲಿ] ಎ ಸ. ೪೬ ಪ್ರಯೋ). ಹಿಪ್ಪರಿಕೆ: ಆ 
ಮಹೀಪಾಲನುದಿತೋದಯನ ಮೋಹಾಂಧಕಾರಮೇ ಹರೆವಂತಿರಾದುದಾ ಹರೆವ 
ಹಿಪ್ಪರಿಕೆಯಂದಿನ ದಿನದ ಬೆಳಗಪ್ಪ ಜಾವದಲ್ಲಿ (ಸಮ್ಮಕಾ. ೧೨-೧). ಹಿಪ್ಪಲಿಕೆ: ಧೀವರಂ 
ಮಜುದಿನದ ಹಿಂ [ಪಾಠಾಂ. ಪಿ] ಪ್ಪಲಿಕೆ ಹೊತ್ತು ಹರಿಯದ ಮುನ್ನಮಾ ಮರಕೆ ಬಳ್ಳಿವಿಡಿದು 
ಹರಿಸದಿಂ ಹತ್ತಿ (ಸಮ್ಯಕೌ. ೨-೩೭); ಹರಿವ ಹಿಪ್ಪಲಿಕೆಗೆ ಮುನ್ನೆಳ್ಹಟ್ಟುಂಡು ಭರದಿಂದ 
ಹೊಜ್‌' ಹೂಡಗಟ್ಟಿ ಹಿರಿದು ಸಂದಣಿಗೊಂಡಾ ಕೂಳ ಪಾಳೆಯಮಿರದಲ್ಲಿ ಪೊಜಮಟ್ಟು 

[2 ಲ 

ಹಿಪ್ಪನೇರಿಳೆ, ಹಿಪ್ಪುನೇರಳೆ (ನಾ). ಒಂದು ಬಗೆಯ ಸಸ್ಕ; 8 ರೇಷ್ಮ ಹುಳುಗಳಿಗೆ 
ಇದರ ಎಲೆಗಳನ್ನು ಆಹಾರವಾಗಿ ನೀಡುತ್ತಾರೆ: ಹಪ್ಪನೇರಿಳ (Morus alba): 
ಇದನ್ನು ಮೈಸೂರು, ಕಾಶ್ಮೀರಗಳಲ್ಲಿ ಬೆಳಸುತ್ತಾರೆ. ರೇಷ್ಮೆ ಹುಳುಗಳಿಗೆ ಇದರ ಎಲೆಗಳು 
ಆಹಾರವಾಗಿವೆ (ಸಸ್ಮಶಾ. ೧೩೩). ಹಿಪ್ಪುನೇರಳೆ: ಹಿಪ್ಪುನೇರಳೆಯನ್ನು ಬೆಳೆಯುವುದಕ್ಕೆ 
ಅನುಕೂಲವಿರುವ ಕಡೆಗಳಲ್ಲೆಲ್ಲ ಮನೆಯಲ್ಲಿಯ ಹೆಂಗಸರೂ ಮತ್ತು ಹುಡುಗರೂ ಈ 
ಕೆಲಸವನ್ನು ಸುಲಭವಾಗಿ ಮಾಡಬಹುದು (ವ್ಯವಮ. ೬೮). "ಉಪ್ಪುನೇರಳೆ' ಪರಾ. 

(ಹಿಪ್ಪು 4 ನೇರಿಳೆ (ಆ ನೇಟ್‌ಲ್‌)] 

ಹಿಪ್ಪರಿಕೆ "ಹಿಪ್ಪದಿಕೆ' ನೋ. 

ಹಿಪ್ಪಲಿ, ತಿಪ್ಪಲಿ (ನಾ). ಒಂದು ಬಗೆಯ ಮೆಣಸು; ಉದ್ದಮೆಣಸು: 
“ಕೃಷ್ಣಾ, ಉಪಕುಲ್ಕಾ, ವೈದೇಹೀ, ಮಾಗಧೀ, ಹಿಪ್ಪಲೀ, ಕಣಾ ಈ ೬ ಹಿಪ್ಸಲಿ'' 
(ಹಲಾಯು. ೧೦೬-೪೬೦); ಉತ್ತರಣೆಯ ಬೇರು ಹಿಪ್ಪಲಿ ಚಿತ್ರಮೂಲ ಇವಂ ಸಮಾನಂಗೊಂಡು 
ಆರದು ಕೂಸಿನ ಮಯಂ ಪೂಸುವುದು  ಬಾಲಚಿ. ೧೨೫-೧); ಹಿಪ್ಪಲಿ ಕರಂಜಿಗೆ ಬೆಲ್ಲವುದಿ 
ಬೆಲ್ಲವತ್ತ ಮಾಗುಳಿ ಬಿದಿರ ಕಳಿಲೆ ಪೊಸತದುಕಂಬಟೆಯ ಕಾಯ್ದಳಿಂದ 
ಸಮೆದೊಪ್ಪುವುಪ್ಪಿನ ಕಾಯ್ಗಳಂ ಮಾಳ್ಪುದು (ಸೂವಶಾ. ೩-೧೬): ಹಿಪ್ಪಲಿ, ಬೆಲ್ಲ, 
ಅಳಲೆಕಾಯಿ ಇವನ್ನು ಬಿಸಿನೀರಿನಿಂದ ಅರೆದು, ಕುಡಿದರೆ ವಾತಜ್ವರ ಪರಿಹಾರ 
ವಾಗುವುದು (ಸಕವ್ಕ. ೬೩). ತಿಪ್ಪಲಿ: (8). ([ ಸಂ. ಪಿಪ್ಪಲಿ] 

ಹಿಪ್ಪಲಿಕೆ "ಹಿಪ್ಪದಿಕೆ' ನೋ. 

ಹಿಪ್ಪಿ "ಹಿಪ್ಲೆ' ನೋ. 

ಹಿಪ್ಪು ನೇರಳೆ” "ಹಿಪ್ಪನೇರಿಳೆ' ನೋ. 

ಹಿಪ್ಪೈ 'ಇರ್ಪೆ' ನೋ. 

ಹಿಪ್ಪೆ, ಹಿಪ್ಪಿ (ನಾ). ಸತ್ತ್ವವನ್ನು ತೆಗೆದನಂತರ ಉಳಿಯುವುದು; ನಿಸ್ಸಾರ 
ವಾದ ಚರಟ ,- ತೊಗಟೆ: ಹಿಪ್ಪೆಯಾದ ತಂಬುಲದಂತೆ (ಪಾಠಾ. ಪಲ್ಲ ಸಂದಿ 
ಯಡಕೆಯಂತೆ! (ಧರ್ಮಾಮೃ. ೯-೨೩ ಆಡಿಪಾಠ); ಹಿಪ್ಪೆಗೆ ರುಚಿಯುಂಟೇ ಮಧುರಕ್ಕಲ್ಲದೆ 
ಮೋಳಮಾ. ೧೨೦-೪೭೨); ಎನ್ನ ಹಿಪ್ರೆಯ ಮಾಡಿ ಹಿಂಡದಿರು (ತೂರರಾ. ೬-೪೬-೨೩). 
ಹಿಪ್ಪಿ : ತಿಲದ ಹಿಪ್ಪಿ ಹೊಜಗಾದುದನೆಟೌದು ನಿಶ್ಚಯವ ಕಂಡಲ್ಲಿ ಹೊಅಗಣ ಪೂಜೆ 
ಬೆಳಗಣ ದಿವೃಪ್ರಕಾಶ ವಸ್ತುಭಾವದ ಕೂಟ ಇಪ್ಪವಿಲ್ಲದಿಲ್ಲ (ಮದೇವ. ೨೭೦-೪). 

(ದೇ. ಗ ತೆಲು. ಪಿಪ್ಪಿ, ಪಿಪ್ಪಿರಿ; ತುಳು. ಹಿಪ್ಪಿ ] 
ಹಿಪ್ಪೆಗ (ನಾ). (ಆಲಂ) ಶಕ್ತಿಗುಂದಿದವನು; ನಿತ್ರಾಣಿ: ಹಿಪ್ಪೆಗರ ಹರಗಡಿದು 


(ನವ್ಮಕಾ. ೨೪). 


ಬೆಳಗುಚಾವ (ಶಮದ. 


ದಾಗ (ಶ್ರೀವಾಲ. ೧೩-೮೬). 


ಹಿಪ್ಪೆಯೆಣ್ಣೆ ೮೮೯೯ ಹಿಮಕೃತ್ತು 


ಹೊಗರಲಗೊಪ್ಪಿದವು ಕರುಳುಗಳ ನಿಮಿಷದೊಳೊಪ್ಪಗೆಡಿಸಿದವರಿಕದಂಬವನೀತ 
,ನಂಬುಗಳು (ಕುವ್ಮಾದ್ರೋ. ೨-೫೩) (ಹಿಪ್ಪೈಡೆ - ಗೃ) 

ಹಿಪ್ಪೆಯೆಣ್ಣೆ (ನಾ). ಇಪ್ಪೆಯ ಬೀಜದಿಂದ ತೆಗೆದ ಎಣ್ಣೆ: ಹಪ್ಪೆಯೆಣ್ಣೆಯನ್ನು 
ಅಭ್ಮಂಗವಂ ಮಾಡಿ ಅದರ ಹಿಂಡಿಯಲ್ಲಿ ಮೈ ತೊಳೆಯಲು (ವಾತಾಚಿ. ೧೫-೩). 
"ಇಪ್ಪೆಯೆಣ್ಣೆ' ಪರಾ. (ಹಿಪ್ಪೆ (ಎ ಇರ್ಪೆ) * ಎಣ್ಣೆ) 

ಹಿಬುಕ (ನಾ). [ಜೋತಿ] ಲಗ್ನದಿಂದ ನಾಲ್ಕನೆಯ ಸ್ಥಾನ,- ರಾಶಿ: 
ವ್ಯವಹರಿಪ ಸಂಜ್ಞೆ ಚತುರಸ್ರವದೆಂದಷ್ಟಮ ಚತುರ್ಥಗೃಹಕೆ ಚತುರ್ಥಕ್ಕೆ ವಲಂ ಮತ್ತಂ 
ಪಾತಾಳ ವೇಶ್ಮ ಸುಖ ಹಿಬುಕ ಬಂಧುವೆಂದೈದು ಪೆಸರ್‌ (ಚಾತತಿ. ೧-೩೪). [ಸಂ.) 

ಹಿಮ (ಗು). ೧. ತಣ್ಣನೆಯ; ಶೀತಲವಾದ. ೨. ಇಬ್ಬನಿಯಿಂದ ಕೂಡಿದ; 
ಮಂಜಿನ. (ನಾ). ೩. ಚಳಿಗಾಲ; ಹೇಮಂತಖುತು. ' ೪. ಚಂದ್ರ. 
೫. ಹಿಮಾಲಯಪರ್ವತ : ಹಿಮದಿಂದಂ ಲವಣಾಂಬುರಾಶಿವರೆಗಂ ಷಟ್ಟಂಡ 
ಭೂಮಂಡಲಂ ನಿಮಿರ್ದಾಜ್ಞಾಪ್ರಸರಕ್ಕಗುರ್ವುಗೊಳೆಯುಂ . . . ಚಕ್ರೇಶ್ವರಂ ಕೀರ್ತಿ 
ವಿಭ್ರಮದಿಂ ಪಜ್ಜಳಿಪನ್ನಮುಜ್ಜಳಿಸಿದಂ ವ್ಯೋಮಾವನೀಭಾಗಮಂ («ಆದಿಪು. ೧೫-೪); 
ಹಿಮದಿಂ -ಸೇತುವರಂ ಮತ್ತೆ ಮಗುಳ್ತಾ ಸೇತುವಿಂ ಹಿಮಂಬರೆಗಂ ವಿಕ್ರಮಕೇಳಿಯಿಂ 
ತೊಳೆಲ್ವಂ (ಎಕ. ೪, ಹಾಸನ. ೧೩೦-೧೫; 1147 ?); ಯೋಗೇಸ್ವರ ದಂಣ್ಣನಾಯಕರು 
ಬನವಾಸೆ ಪಂನ್ನಿರ್ಚಾಸಿರಮುವಂ(ಮಂ) ಸಾನ್ತಳಿಗೆ ಸಾಯಿರಮುಂ ಹಿಮಪರಿಯನ್ತ 
ದುಷ್ಟನಿಗ್ರಹ ಶಿಷ್ಟಪ್ರತಿಪಾಳನದಿನಾಳುತ್ತಮಿರೆ (ಎಕ. ೪, ಹಾಸನ. ೧೧-೧೧; ಸು. 12ನೆಯ ಶತ). 
೬. ಶ್ರೀಗಂಧದ ಮರ; ಚಂದನವೃಕ್ಷ. ೭. ಕರ್ಪೂರ: ""ಘನಸಾರಂ 
ಪ್ರಾಲೇಯಾಂಶು ನಾಮಕಂ ಹಿಮಮೆನಿಪ್ಪುದದು ಕರ್ಪೂರಂ'' (ವಸ್ತುಕೋ. ೭೬-೧೦); ಹಿಮ 
ಮಿಶ್ರಾಂಬುವನೊಯ್ಕನೋಪನಿದಿರೊಳ್ನಿಂದಂಗನಾಚಂದನಾಂಕಮನೋಜ್ಹಾಂಗದೊಳೊತ್ತೆ 
(ರಾಜಶೇ. ೧೦-೮೦). ಆ. ಇಬ್ಬನಿ; ಮಂಜಿನ ಹನಿ; ಹಿಮಧವಳಾತಪತ್ರಮನೆ ಪೋಲೆ 
ಮುಖೇಂದುವ ಬೆಳ್ಬು ಪೂರ್ಣಕುಂಭಮನೆ ನಿರಂತರಂ ಗೆಲೆ ಕುಚಂಗಳ ತೋರ್ಪು . . . 
ಒಳಕೊಂಡುದವಳ್ಗೆ ಗರ್ಭಚಿಹ್ನಮೆ ಗಳ ಗರ್ಭದರ್ಭಕನ ಸೂಚಿಪ ಮುಂದಣ 
ರಾಜ್ಕಚಿಹ್ನಮಂ (ಪಂಪಭಾ. ೧-೧೨೦); ಇದಿರೊಳಾನುವುದರಿದು ಹಸುಳೆಯ ಕದನ 
ಹಂಗಿಗರಾದೆವಾಳ್ಕವ ವದನಕಮಲಕೆ ನಮ್ಮ ಪೌರುಷವಿಂದು ಹಿಮವಾಯ್ತು 
(ಕುವ್ಮಾದ್ರೋ. ೬-೨೮). ೯. ಮಂಜಿನ ಗಡ್ಡೆ; ಬರ್ಪ: "ಹಿಮಗಡ್ಡೆ' ಪರಾ. 
೧೦. ಚಳಿ; ಶೈತ್ಯ: ಹಿಮಮೆಂದಾತಪಬಾಧೆಯೆಂದು ಮಲ್‌'ಯೆಂದಿಲ್ಲಾ ನೆಲಂ 
ಪಂಚರತ್ನಮುಯಂ ನಾಲೈರಲಲ್ಲದಾಗದೆಳವುಲ್‌' -ನೀಲೋತ್ಸಲಾಬ್ದಾಕರಾಲಿ 
ಮನಂಗೊಳ್ಳುದು (ಆದಿಪು ೫-೨೯). ೧೧. ಹೊಸದಾದ ಬೆಣ್ಣೆ. ೧೨೨. ಮುತ್ತು. 
೧೩. ಇರುಳು; ರಾತ್ರಿ. ೧೪. ತವರ. ೧೫. ಶಿವ; ಈಶ್ವರ. ೧೬. ದೊರೆ; 
ರಾಜ. ೧೭. ಅಮೃತ. ೧೮. ನೀರು; ಜಲ. ೧೯. ಬಿಳಿಯ ಬಣ್ಣ. ೨೦. ಕೆಂಪು 
ಬಣ್ಣ; ಕಾವಿ. ೨೧. ಕೀರ್ತಿ; ಯಶಸ್ಸು. ೨೨. ಮುಖ್ಯವಾದುದು; 
ಶ್ರೇಷ್ಠವಾದುದು: "ಶಂಕರ ನೃಪ ಕೀರ್ತಿ ಮುಖ್ಯ ಶಿಶಿರಾಮೃತ ಶುಭ್ರ ಹಿಮಾಚಲಂ 
ಸುಧಾಕರಜಲಗಳ್‌ ಹಿಮಾಹ್ವಯಂ'' (ನಾನಾರ. 6೨); ""ಜಾಜುಂ ಗಿರಿವುರ ನೀರ್‌ ಮಂಜು 
ಹಿಮವಿದಾಲು ಹಿಮಶಬ್ದಂ'' (ನಾನಾಕಂ. ೧೧೧). [ಸಂ.) 

ಹಿಮಂದಳೆ (ಕ್ರಿ). ಮಂಜನ್ನು ಧರಿಸು; ಇಬ್ಬನಿಯನ್ನು ಹೊತ್ತಿರು: ಇಂದುರುಚಿ 


ಬಂದುದೊ ಹರಸ್ಮೇರಂ ದಿವಿಯೊಳಾಕಾರಮಾಯ್ತೊ .ಹಿಮಂದಳೆದುದೋ . . . "ಎನೆ: 


ರಜತಾದ್ರಿ ರಂಜಿಪುದು (ಬಸಪು. ೧-೩೮). [ಹಿಮ + ತಳೆ;) 

ಹಿಮಕರ (ನಾ). ೧. ತಂಪಾದ ಕಿರಣಗಳಿಂದ ಕೂಡಿರುವವನು; ಚಂದ್ರ: 
ಹಿಮಕರನಟಲಂ ಪಡೆವನೆಂಬುದಿದು ವಿಪರೀತಂ (ಕಎರಾ. ೩-೩೬); ಹಿಮಕರನಾತ್ಮ 
ಶೀತರುಚಿಯಂ ದಿನನಾಯಕನುಷ್ಣದೀಧಿತಿಕ್ರಮಮಂ . . . ಬಿಸುಟ್ಟೊಡಂ ಬಿಸು (ಟೈಮ) 
ಬಿಸುಡೆಂ ಮದೀಯ ಪುರುಷವ್ರತಮೊಂದುಮನೀಗಳ್‌ (ಪಂಪಭಾ. ೧-೮೩); ಹರಿ ದಿಕ್ಟಣ 
ವಧು ಬರೆ ಹಿಮಕರ ಖರಕರರೊಂದೆ ತೆಅದೊಳನುರಕ್ತತೆಯಿಂ ನೆರೆವಳ್ಗಡ (ರಾಜಶೇ. 
೧೨-೨೬). ೨. ಕರ್ಪೂರ: ಹಿಮಕರ ಮೃಗ ಕಾಳಾಗುರಾತಮಾಳಜಾತೀಫಳಂಗ 
ಳೊಂದಂಶಂ ತತ್ಸಮಮಾಗೆ ಪೂತಿಕರುಷಪ್ರಮಿತಾ ಗುರುವಾಗಿರರೆದು ಮಧುವಿಂದಮದಂ 
(ಲೋಕೋಪ. ೭-೬೪); ಕರಿದಂತಂ . . . ಚಂದನಂ ಹಿಮಕರಂ ಜಾತೀಫಳಂ ಪೂತಿ 


ಮಾ 


ಸೂಕರಮುಕ್ತಾಮಣಿ ಚೂಡಾರತ್ನಮೆಂಬೀ ವನಾಂತರಸಂಜಾತಮನಾತನೋಲಗಿಸಿದಂ 
 ಸಟ್ಟಸ್ತುಸಂಘಾತಮಂ (ಪುಷ್ಟಪು ೫-೧೦೨). ೩. [ಗಣಿತ] ಒಂದು ಎಂಬ ಸಂಖ್ಯೆಯ 
ಸಂಕೇತ: ಶಶಿಯಿಂದು (ಹಿಮಗು ಹಿಮಕರ)ಶಶಾಂಕ ಸೋಮಂ . . . ರಸೆ ಧರೆ ಇಳೆ 
ರೂಪವೈಕಮೊಂದಣ ನಾಮಂ (ವ್ಯವಹಾ. ೯-೧). 
s|  ಹಿಮಕರಗಂಧ ಎ ಒಂದು ಬಿರುದು: ಶ್ರೀ ವೀರಕೃಷ್ಣದೇವರಾಯದೇವ 
' ಮಹಾರಾಯರವರು ನಮ್ಮ ವೃದ್ಧ ಪಿತಾಮಹರಾದ ಸಿನ್ನುಗೋವಿನ್ಹ ಹಿಮಕರಗನ್ಮ 
ಧವಲಾಂಕಭೀಮ . . . ಯರಕೃಷ್ಣಪ್ಪನಾಯಕರೈಯನವರಿಗೆ ಪಾಲಿಸ್ತ ಬೇಲೂರುಶೀಮೆಗೆ 
(ಎಕ. 1 (೩), ೨6-6: 1693). [ಸಂ.] 
ಹಿಮಕರಕುಲ (ನಾ). ಕ್ಷತ್ರಿಯರಲ್ಲಿ ಒಂದು ವಂಶ; ಚಂದ್ರನು ಮೂಲ 
10( ಪುರುಷನಾದ ವಂಶ; ಚಂದ್ರವಂಶ: ಏಮ(ಕರ]ಕುಲಲಲಾಮರು ಕಾಳೆಗಕೆ ಕೈದಟ್ಟಿ 
ಹರಿದುದು ಕಳನ ಚೌಕದಲಿ (ಕುವ್ಕಾಭೀ. ಓರಇ ೩-೧, ಅಡಿಪದ್ಮ). ಸಂ.) 
ಹಿಮಕರಬಿಂಬ (ನಾ). ಚಂದ್ರನ ಆಕೃತಿ,--ಆಕಾರ; ಚಂದ್ರಬಿಂಬ: 
|: ಹಿಮಕರಬಿಂಬನಿಭಚ್ಛತ್ರಮನೀಶಾನೇಂದ್ರನೆತ್ತಿದಂ (ಅದಿಪು. ೭-೫೦); ಹಿಮಕರಬಿಂಬಮಂ 
ವಿಗತಲಾಂಛನಮಂ ಕಡೆದಬ್ಬಸಂಭವಂ ಪ್ರಮದದೆ ಮಾಡಿದಂ ಸುರನ ಸುಂದರರೂಪಮ 
15 ನೆಂಬಿನಂ . . . ತನೂದಯಮಾದುದು ಕೌತುಕಪ್ರದಂ (ವರ್ಧಪು ೧೩-೨೮). [ಸಂ.) 
ಹಿಮಕರಭೂಷಣ (ನಾ). ಚಂದ್ರನನ್ನು ಆಭರಣವಾಗಿ ಉಳ್ಳವನು; ಶಿವ: 
ಹಿಮಕರಭೂಷಣಾಜ್ಞಾಧಾರ ಬಸವಕುಮಾರ ಮಾಂ ತ್ರಾಹಿ (ಬಸಪು ೨೦-೩೮). (ಸಂ.] 
ಹಿಮಕರಮಂಡಲ, ಹಿಮಕರಮಂಡಳ (ನಾ). ಎ ಹಿಮಕರಬಿಂಬ: 
ಹಿಮಕರಮಂಡಲದಿಂದೊಸರ್ವಮರ್ದೆನೆ ನಿಜಭಾಷೆ ಬೆಸಸಿದರ್‌ ಕೇವಲಿಗಳ್‌ 
20) (ಪಂರಾಮಾ. ೧೬-೭೧). ಹಿಮಕರಮಂಡಳ: ಹಿಮಕರಮಂಡಳ।ಪಾಕಾಂ. ಲ]ಮಿದು 
ಶತ್ರುಮಂಡಲಾಭಂ ನೃಪೇಂದ್ರ ಮಸುಳ್ಹುದು ಬೇಗಂ (ಅದಿಪು ೧೨-೫೨). ([ಸಂ.] 
ಹಿಮಕರಮಂಡಳ "ಹಿಮಕರಮಂಡಲ' ನೋ. 
ಹಿಮಕರಮೌಲಿ (ನಾ). ಚಂದ್ರನನ್ನು ಮುಡಿಯಲ್ಲಿ ಧರಿಸಿದವನು; ಶಿವ: 
ಹಿಮಕರಮೌಲಿ ಪೂರ್ವದೊಳುದಾರ ಭಗೀರಥನಂ ಪ್ರಮುದದಿನಾಗಳೆ ಕಾಯ್ವುತೆನ್ನನೆ 
25| ಮನ್ನಿಸಿ ಬೀಳ್ಕೊಡಲ್‌ (ಹಾಲಾಸ್ಮ. ೧-೯-೧೨). 1ಸಂ.1 
ಹಿಮಕರೋಪಳ (ನಾ). ಚಂದ್ರಕಾಂತಶಿಲೆ; ಶಶಿಕಾಂತ: ಲಸತ್ಸಿತತರೋಜಮಂ 
ಹಿಮಕರೋಪಳಾದರ್ಶಮಂ . . . ಬಿಸುಟ್ಟುಮವಿಕಾರದೊಳ್‌ ನೆಲಸಿದತ್ತು ತನ್ನಿಚ್ಛೆಯಿಂ 
ಪ್ರಸನ್ನತೆ ನಿಜಾಸ್ಮದೊಳ್‌ (ಚಂದ್ರಪು ೧೪-೯೪). [ಸಂ. ಹಿಮಕರೋಪಲ] 
ಹಿಮಕಿರಣ (ನಾ). ೧. ತಂಪಾದ ಕದಿರು,-- ರಶ್ಮಿ. ೨. - ಹಿಮಕರ 
30| ೧: ವಿಮಲತರಗಗನತಲತಿಲಕ ಹಿಮಕಿರಣನಂ (ಅದಿಪು. ೭-೨೬ ರಗಳಿ); ಹಿಮಕಿರಣಂ 
ಸಂಧ್ಯಾರಾಗಮನುಲೌವಂತಾಗಳಂತೆ ಸುಗ್ರೀವಂ ರಾಗಮನುಲ್‌ದು (ಪಂರಾಮಾ. ೧೦-೪೬); 
ಹರನವಸರಹನ್ನೆವರ ತಾವರೆಗಳಂ ಪಿಡಿದ ಹಿಮಕಿರಣಂ ತಶಿರುಗುತಿಪ್ಪಂ 
(ಬಸಪು. ೪೩-೪೩). 
ಹಿಮಕಿರಣತಕಲಾಭರಣ - ಚಂದ್ರನ ಕಲೆಯನ್ನು ಆಭರಣವನ್ನಾಗಿ 
`ಉಳ್ಳವನು; ಶಿವ: ಹಿಮಕಿರಣಶಕಲಾಭ್‌ರಣನಜನಮೃತವಿಗ್ರಹನೀ 
ಪರಿಯೊಳಾಗಮನಪರಿತಾ ಪಪ್ರಶಮನವನಾಂತಿರಲು (ಬಸಪು ೨೬-೪೫). (ಸಂ. 
ಹಿಮಕಿರಣಕಾಂತ (ನಾ). ಎ ಹಿಮಕರೋಪಳ: ಸತತಮುಂ ಹಿಮಕಿರಣಕಾಂತ 
ಪ್ರತಿಮೆಯುದರದೊಳು ಜ್ಯಲಿಸುವಪ್ರತಿಮದೀಪದವೊಲು . . . ಇರ್ದನು ತಾಯ 
ಬಸುಜಲಿ (ಬಸಪು ೩-೧೨). (೫ಂ.) ` 
ಸ ಹಿಮಕಿರಣಧರ (ನಾ). ಚಂದ್ರನನ್ನು ಧರಿಸಿದವನು; ಶಿವ: ಪರಿವಡೆದು ವಾಗ್ದೇವಿ 
ಕುಣಿವ ನಾಲಿಗೆಯ ಸರಸಿರುಹಸಂಭವರು ಸಾಸಿರಕೋಟಿ ಕುಳ್ಳಿರ್ದುದರರೆ 
ಬಲವಂತದೊಳಗೋಲ್ಕಸಿ ಹರನ ಶಂಕರನ ಹಿಮಕಿರಣಧರನ (ಸೌಂದಪು: ೧-೩೩)._ [ಸಂ.] 
ಹಿಮಕೃತ್ತು (ನಾ). ೧. ಚಂದ್ರ: ಹಿಮಕೃದ್ವಂಶಜರಪ್ಪ ಪಾಂಡುಸುತರಂ ಕೆಯ್ಕೊಂಡು 
ನಿನ್ನಯ್ದು ಬಾಡಮನಿತ್ತುಂ ನಡೆಪೆಂದು ಸಾಮಮನೆ ಮುಂ ಮುಂತಿಟ್ಟೊಡೆ (ಪಂಪಭಾ. 
೯-೮೮); ಹಿಮಕೃತ್‌ ಧರಾತ್ಮಕ ಸರಮರುತ್‌ ಧನಂಜಯರ ವಿಲಸತ್‌ ದೇಹ ಸರ್ವೇಶ್ವರಂ 
(ಗುರುಚಾ. ೮-೧). ೨. [ಛಂದ] ವರ್ಣಗಣಗಳಲ್ಲಿ ಒಂದು; ಭಗಣ (- UU): 


45 


ಹಿಮಕೃದ್ಧರ 


ಕಾಂತಂ ಧಾಶ್ರೀ ಹಿಮಕೃದಮರಾಕಾಶಯುಗ್ಮೇಶಯುಗ್ಮಂ ಮುಂತಂ ಬಂದಾ ಪದಧ 
ಕಡೆಯೊಳ್ನೆಲ್ವನಾಂತಿರ್ದೊಡಾ ವಿಶ್ರಾಂತಂ (ಛಂದೋಂಬು.' ೨-೧೬೩). [ಸಂ. ಹಿಮಕೃತ್‌] 
ಹಿಮಕೃದ್ಧರ (ನಾ). ಚಂದ್ರನನ್ನು ಧರಿಸಿದವನು; ಶಿವ: ಭದ್ರಗಾಯಕ 
ದೇವರಾದ್ಕರೊಲ್‌ ಮಿಗೆ ಹಿಮಕೃದ್ಧರನನು ಕೇಳಿಸಿದನು (ಭೈರವೇ. ೪-೯೮). ([ಸಂ.1 
ಹಿಮಕೃನ್ಮಂಡಲ (ನಾ). ಎ ಹಿಮಕರಮಂಡಲ: ಶರದದ ಹಿಮಕೃನ್ಮಂಡಲದ 
ಮೇಲೆ ಚೆಲ್ಟಂ ಕೊಂಡೆಸೆವ ಕಳಂಕದಂತಿರೆಸೆದಂ ಕೃಷ್ಣಂ (ಅರ್ಧನೇ. ೮-೩೬). [ಸಂ.) 
ಹಿಮಗಡ್ಡೆ (ನಾ). ಮಂಜಿನ ಗಡ್ಡೆ; ನೀರ್ಗಲ್ಲು: ಸಮುದ್ರದ ಅಲೆ' ಹೊಡೆದು 
ಮಾರುತ ಬೀಸಿ ಈ ಹಿಮಕ್ಷೇತ್ರ ಒಡೆದು ಸಣ್ಣ ಸಣ್ಣ ಹಿಮಗಡ್ಡೆಗಳ ರಾಶಿಗಳಾಗುತ್ತವೆ 
(ಭೂವಿವ. ೮೯). [ಹಿಮ ** ಗಡ್ಡೆ) 
ಹಿಮಗದಿರ (ನಾ). ತಂಪಾದ ಕಿರಣಗಳನ್ನು ಉಳ್ಳವನು; ಚಂದ್ರ: 
*“ಜೊನ್ನೊಡಲಂ, ಸವಿಗಡಲಣುಗು . . . ಚಳಿಗದಿರಂ, ಹಿಮಗದಿರಂ, ಕಲ್ತಲೆವಣಿ, 
ತಿಂಗಳ್‌ - ಈ ೨೦ ಚಂದ್ರನ ಪೆಸರ್‌'' (ಕಶಸಾ. ೨೬). [ಹಿಮ *- ಕದಿರ್ಮ್‌ * - ೪) 
ಹಿಮಗಾಳಿ (ನಾ). .ತಂಪಾದ ಗಾಳಿ; ತಂಬೆಲರು: ತೂರುವುದು ಹಿಮಗಾಳಿ 
ಹಣ್ಣೆಲೆಯನಾದು (ಇಂಗೀತ. ೧೮-೧೩). (ಹಿಮ + ಗಾಳಿ) 
ಹಿಮಗಿರಿ (ನಾ). ೧. ಮಂಜಿನಿಂದ ಕೂಡಿದ ಪರ್ವತ; ಹಿಮವತ್ಪರ್ವತ: 
ಹಿಮಗಿರಿಯ ಮಧ್ಯ ಕೂಟದ' ಹಿಮುವದ್ದಿವಿಜನುಮುನೊತ್ತಿ ಕಪ್ಪಂಗೊಂಡಾ 
ಹಿಮಶೈಳದೊಳಮಲಂಪಿಂ ಹಿಮವತ್ತೇಜಮನುದಾತ್ತತೇಜಂ ಮೆಟ್‌ದಂ (ಆದಿಪು. 
೧೪-೫೯); ಸರೆಯೂತರಂಗಿಣಿಗೆ. `ಓಮುಗಿರಿಯ ದೂರದಿಂದೈತಂದುವೆಡೆಬಿಡದೆ 
ಕ್ರೌಂಚೆಸಾರಸಪಂಕ್ತಿ (ಶ್ರೀರಾಮಾ. ೧೫-೩೯೮). ೨. ಪರ್ವತರಾಜನಾದ ಹಿಮವಂತ: 
"ಹಿಮಗಿರಿನಂದನೆ' ಪರಾ. (ಸಂ. 
ಹಿಮಗಿರಿನಂದನೆ (ನಾ). ಪರ್ವತರಾಜನ "ಮಗಳು; ಗಿರಿಜೆ: ಹಿಮಗಿರಿನಂದನೆಗೆ 
ಮದ್ದಿಮಳತತ್ವಾನಂದಬೋಧೆಯನಟುಹಿದದಲೌಂದಲುಹಿದೆನು ನಿನಗೆ (ಬಸಪು. ೨-೩೭). 
(ಸಂ. ಹಿಮಗಿರಿನಂದನಾ] 
ಹಿಮಗಿರಿರಾಜ (ನಾ). ಪರ್ವತೆರಾಜ; ಪಾರ್ವತಿಯ ತಂದೆ: ಕರಸಿ ಬೇಕಾದ 
ಶಿಲ್ಪಿಗಳ. .. ಪಟ್ಟಣವ ಗುಡಿತೋರಣಂಗಳಲಲಂಕರಿಸಿ ಪೂರ್ವದಲಿ ಓಮಗಿರಿರಾಜನೆಂತು 
ಶಾಂಕರಿಯ ಕಲ್ಮಾಣಕುತ್ಸವಿಪಂತೆ ಭುಲ್ಲೈಸುತಿರ್ದನೀಶಾನಸೆಟ್ಟೆ (ಸೌಂದಪು. ೧೩-೨೭). 
(ಸಂ. ಹಿಮಗಿರಿರಾಜನ್‌) 
ಹಿಮಗಿರಿಸುತೆ (ನಾ). ಎ ಹಿಮಗಿರಿನಂದನೆ: ಸೆಅಗ ಸೌವರಿಸಿ ಹಿಮಗಿರಿಸುತೆಯ 
ನಿದ್ರೆಯೆಚ್ಚಅದಂತೆ ಮೆಲ್ಲನಾರೈದೆದ್ದು (ಸೌಂದಪು ೧-೭). (ಸಂ. ಹಿಮಗಿರಿಸುತಾ] 
ಹಿಮಗು (ನಾ). ೧. ತಂಪಾದ ಕಿರಣಗಳನ್ನು ಉಳ್ಳವನು; ಚಂದ್ರ: ಪೊಂದುಗುಂ 
. ಅಸ್ಥಿಗಳ್‌ ದಿನಕರನಿಂ ತ್ವಚಂ ಹಿಮಗುವಿ೦ (ಚಾತಶಿ. ೩-೩): ಅಭವಭಕ್ತಿ 
ಸಮಯವಾರ್ಧಿವಿವರ್ಧನೋಜ್ವಲ ಹಿಮಗು ಶಿವಕವಿದೇವನಾತ್ಮಜ ಸುಮತಿ 
ಭೀಮನುಭಯಕವಿತೃಸಮರ್ಥನುಸುರುವೊಡೆ (ಬಸಪು ೧-೧೭). ೨. ಚಂದ್ರಕಾಂತಶಿಲೆ; 
ಶಶಿಕಾಂತ: ." ಹಿಮಗು ಚಂದ್ರಕಾಂತಂ'' (ಮಂಗರಾ. ೩೧-೭). ೩. [ಗಣಿತ] ಒಂದು 
ಎಂಬ ಸಂಖ್ಯೆಯ ಸಂಕೇತ:' ಶಶಿಯಿಂದ (ಹಿಮಗು ಹಿಮಕರ) ಶಶಾಂಕ ಸೋಮಂ 
. ರಸೆ ಧರೆ ಇಳೆ ರೂಪವೈಕಮೊಂದಆ ನಾಮಂ (ವ್ಯವಹಾ. ೯-೧). [ಸಂ.) 
ಹಿಮಗೃಹ (ನಾ). ತಂಪಾದ ಮನೆ; ಶೈತ್ಕಾಲಯೆ: ಹಿಮಗೃಹಮಂ 
` ವಿರಚಿಸುವುದ್ಮಮದಿಂ . . . ಚಿತ್ರಕೋದ್ಕಾನಮನಾಗಳ್‌ ಪೋಗಿ ಪೊಕ್ಕೆನತ್ಕಾತುರೆದಿಂ 
(ಕುಸುಮಾ. ೧೩-೪೩); ಎಲ್ಲಿ ಉಪವನ ವರಸರೋವರವೆಲ್ಲಿ ಕೇಳೀಶೈಲ ಹಿಮಗೃಹ . . . 
ಅಲ್ಲಿಗಲ್ಲಿಗೆ ಹರಿದು ಮೌರುತಿ ವಲ್ಲಭೆಯ ರಮಿಸಿದನು (ಕುವ್ಮಾಅ. ೯-೨೪). [ಸಂ.] 
ಹಿಮಘರ್ಮ (ನಾ). ಶೀತದಿಂದ ಬರುವ ಜ್ವರ; ಚಳಿಜ್ವರ: ""ಹಿಮಘರ್ಮಮೆನೆ 
ಶೀತಜ್ಜರಂ'" (ಮಂಗರಾ. ೧೧೪-೪). [ಸಂ.) 
ಹಿಮಪ್ಯುಪ್ಪಿಶೇಖರ (ನಾ). ಚಂದ್ರನನ್ನು ಮುಡಿಯಲ್ಲಿ ಧರಿಸಿದವನು; ಶಿವ: 
ಹಿಮಫೃಷ್ಟಿಶೇಖರನೆನ್ನ ನೇಮವನೆಂತು ತಪ್ಪಿಸುವ (ಬಸಪು. ೫೩-೧೫). (ಸಂ. 
ಹಿಮಚೂರ್ಣ (ನಾ). ಕರ್ಪೂರದ ಪುಡಿ: ಅಸುವೆಯ ಕಲ್ಲಳಂ ತೊಳೆದು ಚಂದನಮಂ 
ಪನಿನೀರ್ಗಳಿಂದೆ ಚಾರಿಸಿ ಹಿಮಚೂರ್ಣಮಂ ತಳಿದು (ಗಿರಿಕ. ೨-೮೯). ಸಂ.) 


೮೯೦೦ 


ಹಿಮಬಾನು 


ಹಿಮಜಲ (ನಾ). : ತಂಪಾದ ನೀರು; ತಣ್ಣೀರು: ಹಿಮಜಲದಿ 
ಕರವರಣಾಗ್ರಮುಖಪ್ರಕ್ಷಾಲನಂಗಳಂ ಮಾಡಿ ಪಥಶ್ರಮಮಂ ಕಳೆದ 
ನೃಪಾಲತನಯಲಲಾಮಂ (ದಶಕು. ೬-೧೫). [ಸಂ.) 

ಹಿಮತಾಂಬೂಲ (ನಾ). ಕರ್ಪೂರಮಿಶ್ರಿತವಾದ ತಾಂಬೂಲ: 
ಹಿಮತಾಂಬೂಲೋರುರಾಗಧರಮದೃಢನಿತಂಬಾಂಬರಂ . . . ಚಂದನಾಪಾಂಡಿಮಗಾತ್ರಂ 
ಗ್ರೀಷ್ಮ ಸಾಯಂಸಮಯದೊಳೆಸೆದತ್ತಂದು ಬಾಲಾಕಲಾಪಂ (ಚಂದ್ರಪು. ೯-೮೪); 
ಹಿಮತಾಂಬೂಲಮನಾಗಳಂತೆ ಕೆಲದೊಳ್‌ ತಾಂ ನಿಂದು ನೀಡುತ್ತುಂ 

[ಸಂ.) 

ಹಿಮದೀಧಿತಿ (ನಾ). ಚಂದ್ರನ ಕಾಂತಿ; ಬೆಳುದಿಂಗಳು : ಇದು ಕೊರಲಿಂತಿದಾರಮಿದು 

|, ಭೂಷ್ಕಮಿದರ್ಕಿದು ಭೂಷಣಂ ದಲೆಂಬುದನೆನವೇಡಳಂಕರಣಕಾರಣಮಾ ರಮಣಂ 
ಕೃತಾರ್ಥಮೆಂಬುದು ದೊರೆವೆತ್ತುಮಾ ವಿತತಹಾರಮಧಃಕೃತತಾರಕಾಂತಿ ಪೋಲ್ತುದು 
ಖಚರಾನನಕ್ಕೆ ಹಿಮದೀಧಿತಿಯೆಂಬುದನುಂಟುಮಾಡುಗುಂ (ಶಾಂಶಿಪು ೩-೪೨). [ಸಂ.] 

ಹಿಮದ್ಯುತಿ (ನಾ). ಚಂದ್ರನ ಬೆಳಕು, --ಕಾಂತಿ: ಒಓಳಿಯೊಳಿರ್ದ 
ಮುಹೀಬೃನ್ನ್ಮೌಳಿಯೊಳೆಸೆದಾನತಾರಿ ಸೊಗಯಿಸುಗುಂ ತಾರಾಳಿಯೊಳೆಸೆವ 
ಹಿಮದ್ಕುತಿಮಾಳೆವೊಲ್‌ (ಶಾಂತಿಪು. ೨-೪೪). [ಸಂ.] 

ಹಿಮಧಾಮ (ನಾ). ತಂಪಾದ ಕಿರಣಗಳಿಗೆ ಆಶ್ರಯನಾದವನು; ಚಂದ್ರ: 
ಹಿಮಧಾಮಂ ನಿಲೆ ಜೀವ ವರ್ಜಿತ ಪರತ್ರಿಂಶಾಂಶದೊಳ್‌ . . . ಶುದ್ಧಾತ್ಮನಾ ಮಾನವಂ 

[ಸಂ.) 


(ಕುಸುಮಾ. ೧೦-೧೦೭). 


- 
ಲ್ರ 


(ಬಾತೆಶಿ. ೪-೮). 

ಹಿಮನಗ (ನಾ). ೧. ಮಂಜು ಆವರಿಸಿದ ಪರ್ವತ; ಹಿಮಾಲಯ: ಹಿಮನಗ 
ದಂತೆ ಮೇಣದು ಸದಾ ಮಹಿಮಾನ್ವಿತಂ (ಶಬಶಂ. ೨-೩೫). ೨. ಹಿಮವಂತ. 

[ಸಂ.1 

ಹಿಮನಗಸುತೇಶ (ನಾ). ಪರ್ವತರಾಜನ.ಮಗಳಾದ ಪಾರ್ವತಿಯ ವಲ್ಲಭ; 
ಶಿವ: ಮುಗುಳುನಗೆ ಮೊಗದೊಳು ಮೊಳೆಯೆ ಹಿಮನಗಸುತೇಶನು ಮದಿಸಿದಾತನ 
ಬಗೆಯನಟ್‌ದು (ಬಸಪು. ೨೪-೫೨). [ಸಂ.) 

ಹಿಮನಗಾತ್ಮಜೆ (ನಾ). : ವ ಹಿಮಗಿರಿನಂದನೆ: ಪ್ರಥಮರಾರೋ ಇವರೊಳಗೆ 
ಮದ್ರಮಣನಾವನೊಯೆನುತ ತಿಳಿಯದೆ ಹಿಮನಗಾತ್ಮಜೆ ನಿಂದಡೆ (ಬಸಪು. ೮-೩೦). 

(ಸಂ. ಹಿಮನಗಾತ್ಮಜಾ। 

ಹಿಮನದಿ (ನಾ). ಮಂಜುಗೆಡ್ಡೆಗಳಿಂದ ಕೂಡಿದ. ನದಿ; ನೀರ್ಗಲ್ಲ ನದಿ: 
ಶೀತದೇಶಗಳಲ್ಲಿ ಹಿಮನದಿ ಸಮುದ್ರಮಟ್ಟಕ್ಕಿಳಿಯುತ್ತದೆ (ಭೂಎವ. ೧೧೫); ಹಿಮನದಿಗಳಷ್ಟು 
ಕರೆಯುವ ಶಕ್ತಿ ಇನ್ನಾವುದಕ್ಕೂ ಇಲ್ಲ (ಬಾಲಪ್ರ. 1. ೭೭). , (ಸಂ. ಹಿಮನದೀ। 

ಹಿಮಪವನ (ನಾ). ತಂಪಾದ ಗಾಳಿ; ಶೀತಲವಾದ ಗಾಳಿ: ರೈವೃಷ್ಟಿ ಕುಸುಮ 
ವರ್ಷಂ ದೇವರಹೋದಾನಘೋಷಣರಂ ಹಿಮಪವನಂ ದೇವಾನಕರವಮೊದವೆ 
ನೃಪಾವಾಸದೊಳೊಗೆದುದಿಂತು ಪಂಚಾಶ್ಚರ್ಯಂ (ಮಲ್ಲಿಪು. ೧೪-೧೧). (ಸಂ. 

ಹಿಮಪಿಕ (ನಾ). ೧. ಚಳಿಗಾಲದ ಕೋಗಿಲೆ. ೨. (ಆಲಂ) ಸಂತೋಷದಿಂದಿರದ 
ಕೋಗಿಲೆ; ದುಗುಡದಿಂದ ಕೂಡಿದ ಕೋಗಿಲೆ: ಬೆಳಗನುಳಿದಂತಿರುಳನಗಲಿದ 
ಕಳೆಯ ಕುಮುದಿನಿಯಂತೆ . . . 

[ಸಂ.] 

ಹಿಮಪ್ರಭ (ನಾ). ಮಂಕಾದ ಕಾಂತಿಯಿಂದ ಕೂಡಿದವನು; ಚಂದ್ರ: ಸೆಡೆಯೆ 
ಹಿಮಪ್ರಭಂ ನಿಜಯಶಃಪ್ರಭೆಯಿಂದಿನನಂಶುಮಾಲೆ ಕೀಳ್ವಡೆ ... . ರಾಹು ತನ್ನ 
ಹರಿನೀಳವಿಮಾನಮನೇಲುವಂತಿರಾಗಡೆ ಕಡುಕೆಯ್ದು ಪುಷ್ಪಕವಿಮಾನಮನೇಟ್‌ದ 
ನಿಂದ್ರವಿದ್ವಿಷಂ (ಪಕಿರಾಮು. ೯-೭೪). [ಸಂ.] 

ಹಿಮಬಾನು (ನಾ). ಚಂದ್ರ: ವೃಜಿನಕಂಜಾತಸಂಜಾತಹಿಮಬಾನುವಂ 
ಭವವನಕೃಶಾನುವಂ ಭಜಕಸುರಧೇನುವಂ' ಚಿದ್ರತ್ನಸಾನುವಂ ಶಂಕರನ ಸೂನುವಂ 
ನಾ. ನುತಿಸುವೆಂ (ಉದ್ಭದೇ. ೩-೫); ಭಾನುವಿಲ್ಲದ ದಿವಸಮುಂ ಹಿಮಭಾನುವಿಲ್ಲದ 
ರಾತ್ರೆಯುಂ ಸನ್ಮಾನವಿಲ್ಲದ ನಂಟನುಂ . . . ಸೂನೃತವಿಲ್ಲದಾಲಾಪ (ಒಸಪು. ೩೭-೩೧). 

[ಸಂ.1 


ಹಿಮಪಿಕದಂತೆಯೆಸೆದಿರಲಾಗ ಕೌಸಲೈೆ (ಜಿರಾಮಾ. 


೨೭-೩೯). 


45 


ಹಿಮಮಣಿ 


ಹಿಮಮಣಿ (ನಾ). ಮಂಜಿನ ಹನಿ; ಇಬ್ಬನಿ: ಗಹಗಹಿಸಿ ಬೀರಿತು ಪಸುರ್ನಗೆಯ 
ವೀಚಿಯಂ, ಹಿಮುಮುಣಿಮುರೀಚಿಗಳ ದಂತಪಂಕ್ತಿಯ ಕಾಂತಿ ದೇಸೆದೆಸೆಗೆಸೆಯೆ 
(ಚಿತ್ರಾಂಗ. ೫೦-೧೩೬೦). ಸಂ.) | 

ಹಿಮರಶ್ಮಿ (ನಾ). ೧. ತಂಪಾದ ಕಿರಣ: ಜಗಕೆಲ್ಲ ತಂಪನೆಸಗುವ ಮೃಗಲಾಂಘನನಕಟ 
ತನ್ನ ಹಿಮುರಶ್ಮಿಗಳಿಂ . . . ಅಗಲಿಕೆಯಾಂತೆನ್ನ ಸುಡುಎ'ನೇಗೈದಪೆನಾಂ 
(ಶಾಂತಿಪು೩೨ ಅಡಟಿ). ೨. ತಂಪಾದ ಕಿರಣಗಳನ್ನು ಉಳ್ಳವನು; ಚಂದ್ರ: ಹಮರಶ್ಮಿ 
ರೋಹಿಣೀ ಕುಂಕುಮಮಸೃಣೋಲ್ಪಣರಸಂ ನಿಜಾಕೃತಿಯೊಳ್‌ ಸಂಕ್ರಮಿಸಿ 
ದೊಡದನಮರಾಪಗೆಯ ಮಡುವಿನೊಲ್‌ ಕರ್ಚಿದಂತೆ ಕೆಂಪಂ ಬಿಸುಟಂ 
(ಶಾಂತಿಪು.೮-೭೨). [ಸಂ.) 

ಹಿಮರುಕ್ಷತ್ರ (ನಾ). ಚಂದ್ರನ ಮಗ; ಬುಧ: ಹಿಮರುಕ್ಷುತ್ರಂ ಷಡಾಯ ವ್ಯಯ 
ನವದಶಪಂಚತ್ರಿಗೇಹಂಗಳೊಳ್‌ . . . ಮಾಯ್ಕಿಮೊಳ್ಳಂ (ಜಾತತಿ.೧೦-೮). (ಸಂ. 

ಹಿಮರುಗ್ರಿಂಬ (ನಾ). * ಹಿಮಕರಬಿಂಬ: ಹಿಮರುಗ್ಸಿಂಬಕಳಂಕಪಂಕಮನದಂ 
ಪ್ರಕ್ನಾಳಿಸಲೈಂದು . . . ವಿಳಸತ್ತೀಯೂಷಮಂ ತಂದು ತನ್ನ ಮನಃಪ್ರೇಮದಿನಿಲ್ಲಿ 
ಪಂಕಜಭವಂ ತೀವಿಟ್ಟನೋ ತಾನೆನಲ್‌ ಕಮನೀಯಂಬಿಡಿದಿರ್ದುದಾ ಕೊಳಂ 
(ಕುಸುಮು. ೧೧-೧೮೨). [ಸಂ.1 

ಹಿಮರುಗ್ಮೌಲಿ (ನಾ). ಚಂದ್ರನನ್ನು ತಲೆಯಲ್ಲಿ ಧರಿಸಿದವನು; ಚಂದ್ರಶೇಖರ; 
ಶಿವ: ತ್ವಗ್ಮಾಂಸಾಸ್ತಿಮುಖಾವಯವಮುಂ ಹಿಮರುಗ್ಮೌಲಿಗೆ ಧೂಪಾಮೋದಂಗುಡೆ 
(ಉದ್ಬದೇ. ೩-೬೧). ಸಂ.) 

ಹಿಮರುಚಿ (ನಾ). ತಂಪಾದ ಕಿರಣಗಳಿಂದ ಕೂಡಿದವನು; ಚಂದ್ರ: ಹಿಮರುಚಿ 
ಕುಂದೆಕುಂದೆ ನೆರೆದೊಪ್ಪುವ ಚಂದ್ರಿಕೆ ಕುಂದುವಂತೆ (ಶಾಂತಿಪು.೭-೬೮); ಹಿಮರುಚಿ 
ತಾನಗಲ್ಲಿರದೆ ಪೊಗೆ (ಕುಸುಮಾ.೧೦-೮೦). 1೫೦. 

ಹಿಮರುಚಿಗ್ರಾವ (ನಾ). ಚಂದ್ರಕಾಂತಶಿಲೆ; ಶಶಿಕಾಂತ: ಪನಿಯಂ ಸೂಸುತ್ತ 
ದಿಂಬಾದುದಾ ಹಿಮರೋಚಿಷ್ಕರಪಾತದಿಂ ಹಿಮರುಚಿಗ್ರಾವಸ್ಸುರತ್ತುತ್ರಿಕಾಂಗಮೆ 
ತಾನೊಲ್ಹೊಸರ್ದಿಕ್ಕುವಂತೆ ವಿಳಸನ್ಮುಕ್ತಾಚ್ಚವಾರ್ಬಿಂದುವಂ (ರಾಜಶೇ. ೧೦-೮೧). [ಸಂ.] 

ಹಿಮರೋಚಿ (ನಾ).ವ ಹಿಮರುಚಿ: ಪ್ರಾಚೀಪರ್ಯಂತರ ಹಿಮರೋಚಿಯವೋಲ್‌ 
ತಾಯ ಕೆಲದೊಳಿರ್ದಖಿಳಜಗಲ್ಲೋಚನನಂ ನೀಳೋತ್ಸಳಲೋಚನೆ ಕರಮೊಸೆದಳಾ 
ಚಕೋರಾಂಗನೆವೊಲ್‌ (ವರ್ಧಮು.೧೨-೭); ಪೊಗಳ್ಳುದು ಜನಂ ವಿಬುಧೋತ್ಕರ 
ಕೈರವಪ್ರಬೋಧನಹಿಮರೋಚಿಯಂ ನೆಗರ್ದ್ವ ಬೂಚಿಯಂ (ಎಕ.1, ೧೨೬-೨೮; 1113). 

[ಸಂ. ಹಿಮರೋಚಿಸ್‌। 

ಹಿಮರ್ತು (ನಾ). ಚಳಿಗಾಲ; ಹೇಮಂತಮತು: ಕೋಕಿಲಗಲಂ ನುಣ್ಟೇಟ್‌ . . . 
ಹಮರ್ತುವಾಚೆ ತೃಣಸಂದೋಹಂ ಕರಂ ಬೀಜ್‌ ನಿರ್ಮಲಚಿತ್ತಂ ಮಿಗೆ ತೋಆ್‌ ಬಂದುದು 
ವಸಂತಂ (ದಶಾವ. ೬ ೧೬). (ಹಿಮ *- ಯತು) 

ಹಿಮವಂತ (ನಾ).೧. ಮಂಜನ್ನು ಹೊಂದಿರುವುದು; ಇಬ್ಬನಿಯಿಂದ 
ಕೂಡಿದುದು. ೨. ಹಿಮಾಲಯಪರ್ವತ: ಭಿಕ್ಷುಗಳು ಬಹುವಾಗಿ ಹಿಮವಂತಕ್ಕೇ 
ಹೋಗುವರು (ಬುದ್ದಪ. ಮಿಲಿಂದ. ೨೦). ೩. ಹಿಮಾಲಯಪರ್ವತದ ಅಭಿಮಾನ 
ದೇವತೆ; ಪರ್ವತರಾಜ : ಸಪ್ತಖುಷಿಗಳು ಅಲ್ಲಿಗೆ ಬರಲು, ಬ್ರಹ್ಮದೇವನು ಅವರನ್ನು 
ಹಿಮವಂತನ ಬಳಿಗೆ ಕಳಿಸಿದನು (ತುಳಸೀ. ೩೦). [ಸಂ. ಹಿಮವತ್‌! 

ಹಿಮವತ್ಕಾಳ (ನಾ).ಚಳಿಗಾಲ; ಮಾಘಮಾಸ: ಹಿಮವತ್ಕಾಳದೊಳಾ ವಿಶಾಳ 
ಗುಣನತ್ಕಾನಂದದಿಂ ಬೆಳ್ಳವಾಸಮನುದ್ದಾಮನಿರಲ್‌ (ನೇಮಿಪು ೨-೬೪). 

[ಸಂ. ಹಿಮವತ್ಕಾಲ] 

ಹಿಮವತ್ಯುತ್ಕೀಲ (ನಾ). ಹಿಮಾಲಯಪರ್ವತ; ಹಿಮಾಚಲ: ಹಿಮವತ್ಕುತ್ಯೀಲ 
ಲೀಲಾವನಪರಿಸರರಮ್ಮೋಪಕಂಠಗಳೊಳ್ಳಿಂ ಕ್ರೀಡಿಸುತುತ್ತಮ ಸೌಖ್ಮಾಧಾರನಾದಂ 
(ಆದಿಪು ೨-೭೮). (ಸಂ. 

ಹಿಮವತ್ತಟ (ನಾ). ಹಿಮಾಲಯಪರ್ವತದ ಸುತ್ತುಮುತ್ತಿನ ಪ್ರದೇಶ: 
ಷಟ್ಪಂಡಭೂವಲ್ಲಭನುಂ ಹಿಮವತ್ತಟಂಬಿಡಿದು ಮೂಡಮೊಗದೆ ಪಯಣಂಬರೆ 
(ಶಾಂತಿಪು. ೧೧-೫೮ ವ). (ಪಂ. 


೮೯೦೧ 


ಹಿಮಶೈಲೇಂದ್ರ 


ಹಿಮವತ್ಪರ್ವತ (ನಾ). ಹಿಮಾಲಯಪರ್ವತ; ಹಿಮಾಚಲ: ಭರದೆ ಹಿಮವತ್ತ 
ರ್ವತಕೆ ಮದನನೈತರಲ್‌ (ಲಶಿಚಿಂ. ೧೪-೪೩). ಸಂ.) 
| ಹಿಮವತ್ಸುತೆ (ನಾ). ಪರ್ವತರಾಜನ ಮಗಳು; ಗಿರಿಜೆ: ""ಉಮೆ ಪಾರ್ವತಿ 
ಕಾತ್ಕಾಯನಿ ಹಿಮವತ್ಸುತೆ . . . ಮಹೇಶ್ವರಿ ಕಾಳಿಯೆಂಬಿವಂಬಿಕೆಯ ಪೆಸರ್‌'' 
5| (ವಸ್ತುಕೋ. ೩-೧೬). (ಸಂ. ಹಿಮವತ್ಸುತಾ) 
ಹಿಮವದ್ಗಿರಿ (ನಾ). ಹಿಮವತ್ವರ್ವತ: ಹಿಮವದ್ದಿರಿಕಟಕದಿನೊಗೆವಮರಸರಿತ್‌ 
ಸ್ರೋತವೆಂಬ ಮಾತಂ ಪಡೆದೇಂ ಹಿಮಗೌರಹಾರಮೆಸೆದುದೊ ಹಿಮಶೈಲಶಿಲಾವಿಶಾಲ 
ವಕ್ಷಸ್ತಳದೊಳ್‌ (ಆದಿಪು ೪-೩೮). [ಸಂ.) 
ಹಿಮವನ್ನಗ (ನಾ).೧. ಎ ಹಿಮವತ್ಪರ್ವತ: ಹಿಮವತ್ಸಾರತೆಯಂಬಂ ಹಿಮಮಂ 
ನೃಪನಟೌದನವನಿಪತಿಸಾರತೆಯಂ ಹಿಮವನ್ನೆಗಮಜ್‌ದುದದೇನಮೇಯಸಾರರೊ 
ಹಿಮಾದ್ರಿಯುಂ ಭೂಪತಿಯುಂ (ಶಾಂತಿಪು. ೧೧-೫೯). ೨. ಎ ಹಿಮವಂತ ೩. (ಸಂ. 

ಹಿಮವನ್ನಗಜೆ (ನಾ). ಪರ್ವತರಾಜನ ಮಗಳು; ಗಿರಿಜೆ: ಭೋಗೋತ್ಪನ್ನ ನಾನಾ 
ವಸ್ತುಗಳನಭಿಮತಫಲಾದಿಗಳ ಮುನ್ನವೊಡನೊಡನೊದವಿಸುತ ಹಿಮವನ್ನಗಚೆಯಿರಲುಂ 
(ಬಸಪು. ೮-೪೦). (ಸಂ. ಹಿಮವನ್ನಗಜಾ) 

15] ಹಿಮವರ್ಷ (ನಾ). ಇಬ್ಬನಿಯ ಸುರಿತ: ಹಿಮವರ್ಷಬಿಂದುಗಳ್‌ ಸಂಕ್ರಮಿಸಿರೆ 
ವನತರುನಿಕಾಯದೊಳ್‌ ನವಮುಕುಳೌಘಮನಾಂತ ಸುರಭಿವಾತಂ ಭ್ರಮರಾಳಿಗೆ 
ಪರಿಮಳಾನುಮಿತಮಾಯ್ತೆತ್ತಂ (ಜಗವ. ೧೪-೮). (0.1 

ಹಿಮವಾರವಾಣ (ನಾ). ಮಂಜನ್ನೇ ಕವಚವಾಗಿ ಉಳ್ಳುದು; ಹಿಮಾಲಯ 
ಪರ್ವತ: ಪ್ರಕಟಶ್ರೀಹಿಮವಾರವಾಣವಿಶದಂ ಗಂಗಾಂಶುಕನ್ಮಸ್ತಮಸ್ತಕನಗ್ರಸ್ಥನಮೇರು 
ಶೇಖರಂ (ಶಾಂತಿಪು ೧೧-೬೦). ಸಂ.) 
ಹಿಮವಾರಿ (ನಾ).೧. ಮಂಜಿನ ನೀರು. ೨. ಅನೇಕ ವಿಧವಾದ ಹೂವುಗಳಿಂದ 
ತೆಗೆದ ಸಾರ; ಪನ್ನೀರು: ""ಹಿಮವಾರಿ ಪನ್ನೀರೆನಿಕ್ಕುಂ'' (ಮಂಗರಾ.೯೯ ೨೨). ಸಂ.) 
| ಒಮವಾಲುಕ (ನಾ). ಕರ್ಪೂರದ ಪುಡಿ: ""ಓಮವಾಲು (ಜಾಠಾಂ. ಳು] ಕಂ ಚೀನಿ 
ತುಹಿನಂ ಪನ್ನೆಯಕ್ಕು''(ಮಂಗರಾ. ೯೯-೨೨); ಸುಚಂದನ ಹಿಮವಾಲುಕಂ ಕಸ್ತೂರಿಗಳ 
ಪುಡಿಯಂದಂಗಜನಂಗವಿಭೂತಿಯ ತೊಡಕೊಂಡವನಲ್ಲ (ಭಕ್ತಿಸ. ॥( ೨೦-೨). [ಸಂ.] 
ಹಿಮವಿಭವ (ನಾ). ಅಧಿಕ ಚಳಿಯಿಂದ ಕೂಡಿದುದು: ಹಿಮವಿಭವಂ ಪ್ರತೀತಶಿಶಿರಂ 
ಸಮಯಂ ಸಮಯಜ್ಞನಂದದಿಂದಮೆ ಪೆಐಪಿಂಗಿದತ್ತು (ಪಾರ್ಶಪು ೮-೧೧೭). ಸಂ.) 
ಹಿಮವೆಟ್ಟ (ನಾ). ಮಂಜಿನಿಂದ ಕೂಡಿದ ಬೆಟ್ಟ; ಹಿಮಾಲಯ: ನಡೆಗೊಂಡು 
ಹಿಮವೆಟ್ಟವಂ ಕಂಡ ಮನ್ಮಥ್‌ವೀರನಲ್‌ವವರ ಚರಣಾಂಬುಜಕ್ಕೆ 

(ಹಿಮ + ಬೆಟ್ಟ) 

ಹಿಮಶಿಖರಿ (ನಾ). ಮಂಜಿನಿಂದ ಕೂಡಿದ ತುದಿ ಅಥವಾ ಶಿಖರವನ್ನುಳ್ಳುದು; 
ಹಿಮಾಲಯಪರ್ವತ: ಅವೊಳುತ್ತರಶ್ರೇಣಿಯೊಳುದಗ್ರಹಿಮಶಿಖರಿಶೇಖರಶಾರದ 
ನೀರದಾಕಾರ ಸುಧಾಧವಲಿತೋತ್ತುಂಗಪ್ರಾಸಾದಕೂಟಕೋಟಿಸಂಕೀರ್ಣಮುಂ . . . ಆಗಿ 
(ಆದಿಪು. ೧-೭೦ ವ). (ಸಂ. ಹಿಮಶಿಖರಿನ್‌] 
35| ಹಿಮಶೈಲ, ಹಿಮಶೈಳ (ನಾ). ಮಂಜಿನಿಂದ ಕೂಡಿದ ಪರ್ವತ; ಹಿಮಾಚಲ: 
ಹಿಮಶೈಲಾಗ್ರ ಸರಸ್ಸರೋರುಹರಜಃಪಿಂಗಾಂಗೆಯಂ . . . ನೋಡಿ ನಾಡೆ ಮನಂಗೊಂಡ 
ನಿಳೇಶ್ವರಂ (ಆಟಪು. ೧೧-೫೪); ಹಿಮಶೈಲಪ್ರಮುಖಂಗಳಾಲು ಕುಲಶೈಲಗಳ್ವಿಯದ್ವಾಹಿನೀ 
ಪ್ರಮುಖಂಗಳ್‌ ಪದಿನಾಲ್ಕು ಗೋತ್ರನದಿಗಳ್‌ . . . ನಿಜನಾನಾವರ್ಣದಿಂ ಮುತ್ತೆ 
ಚಿತ್ತಮನೇಂ ಚಿತ್ತಜ ಚಿತ್ರಶಾಲೆಯೆನೆ ಜಂಬೂದ್ವೀಪಮಿಂಬಾದುದೋ (ಮಲ್ಲಿಪು. ೧-೬೬). 
ಹಿಮಶೈಳ: ಹಿಮಶೈಳ[ಪಾಠಾಂ. ಲ]ದೊಳಂ ಜಳಧಿಯೊಳಮೆಂತಭಿನ್ನಾಂಗಿ ಗಂಗೆ ಸಂಗತೆ 
ಖಚರೋತ್ತೆಮನೊಳಮಾ ವಿದ್ಮಾಧರಕುಮಾರನೊಳಮಂತೆ ಲಕ್ಷ್ಮಿ ಸಂಗತೆಯಾದಳ್‌ 
(ಆದಿಪು. ೧-೭೭). ಸಂ.) 
ಹಿಮಶೈಲೇಂದ್ರ (ನಾ). ಮಂಜಿನಿಂದ ಕೂಡಿದ ಪರ್ವತಗಳ ಒಡೆಯ; 
ಹಿಮಾಚಲ: ಹಿಮಶೈಲೇಂದ್ರಮೆಜಂಕೆಯಂ ತಳೆದು ಬಂದಾಕಾಶದೊಳ್‌ ನೋಡೆ 
ಮೇರುಮಹಾಶ್ಮೆಲಮುನಾಂತು ಪಾಜ್‌ದಪುದೆಂಬನ್ನಂ . . . ಅಬ್ಬಭವಹಂಸಂ 
ಪಾಲಿತಾಬ್ದಾಧ್ವದೊಳ್‌ (ಜಗವಿ. ೧-೪೦). [೫ಂ.] 


10 


20 


25 


ಶರಣು 


30 (ಲಶಿಚಿಂ. ೧೪-೪೧). 


4s 


ಹಿಮಶೈಳ 


ಹಿಮಶೈಳ "ಹಿಮಶೈಲ' ನೋ. 

ಹಿಮಸಮಯ (ನಾ). ಚಳಿಗಾಲ; ಹೇಮಂತಯತು: ಹಿಮಸಮಯದೊಳಾ ದೀಪಂ 
ಹಿಮದಿಂದೆಲುವಡೆಯೆ ಬಗೆಯ ಬಕ್ಕಂಬಯಲೊಳ್‌ ಹಿಮನಿಧಿಯೆಮುನಿಧಿ xxx 
ಧೈರ್ಯಮಹಾಂಬುಧಿ ನೆಲಸಿ ಬೆಳ್ಳವಾಸದೊಳಿರ್ದಂ (ಅಜಿಪು. ೧೨-೩); ವನದೇವತೆ ಹಿಮ 
ಸಮಯಕ್ಕನುನಯದಿಂ ಸೇನೆದಳಿದ ಕಳಮಾಕ್ಷತಮಂ ನೆನೆಯಿಸಿದುವು ನೀಳ್ಬಿನ ಬೆಳ್ಳಿನ 
ಜಾದಿಯ ನನೆಗಳಳಿಕುಲೋಚ್ಚಲಿತಂಗಳ್‌ (ಪುಷ್ಪಪು ೬-೪೩). ಸಂ.) 

ಹಿಮಸಮಯಪತಿ (ನಾ). ಚಳಿಗಾಲದ ಒಡೆಯ; ಚಂದ್ರ: ಹಿಮಸಮಯಪತಿಯ 
ರೂಪಂ ಕುಮುದಿನಿ ನೋಡಲೆ ಪಲವು ಕಣ್ಪಡೆದಂತೇಂ ರಮಣೀಯಮಾಯ್ತೊ ವಿದಳಿತ 
ಕುಮುದಂಗಳ ಮಿಸುಗುವೆಸಟ ಮಸಕಂ ಕೊಳದೊಳ್‌ (ಪ್ರಷ್ಟಪು ೬-೪೪). ಔ ಯತುಗಳಿಗೆ 
ಅಧಿಪತಿಗಳನ್ನು ಎಲ್ಲಿಯೂ ಹೇಳಿರದಿದ್ದರೂ ಶೀತಕ್ಕೆ ಚಂದ್ರನನ್ನೂ ಉಷ್ಣಕ್ಕೆ 
ಸೂರ್ಯನನ್ನೂ ಹೋಲಿಸಿ ಹೇಳುವುದರ ಅನುರೂಪತೆಯ ಮೇಲೆ ಕವಿ 
ಈ ಶಬ್ದವನ್ನು ಬಳಸಿರಬಹುದು. (ಸಂ. 

ಹಿಮಾಂಬು (ನಾ). ತಂಪಾದ ನೀರು; ಹಿಮಜಲ: ಕೆಳದಿಯ ಮೇಲೆ ಹಿಮಾಂಬುವ 
ತುಳುಂಕಲೆಂದೊರ್ವಳಟ್ಟಿ ಮುಳುಗಿರೆ ಕೊಳದೊಳ್‌ ಜಳರುಹಮನವಳ ಮೊಗಮೆಂದೆಳಸಿ 
ಕರಂ ಪೊಯಿದಳಂಬುವಂ ಸಂಭ್ರಮದಿಂ (ರಾಜಶೇ. ೧೦-೮೩). ಸಂ.) 

ಹಿಮಾಂಶು (ನಾ).೧. ತಂಪಾದ ಕಿರಣ: ಹಿಮಕರನ ಹಿಮಾಂಶುಗಳುತ್ತಮಜಾತಿಗ 
ಮಂತ್ಮಜಾತಿಗಂ ತಣ್ಣಿಂದಂ ಸಮನಪ್ಪ ತೆಜದಿ ನರನುಂ ಸಮನಾಗಲೇವೇಟ್ಕುಮಾವ 
ಚಾತಿಗಮೆಂತುಂ (ಸಮಪ. ೧೫-೨). ೨. ತಂಪಾದ ಕಿರಣಗಳಿಂದ ಕೂಡಿದವನು; 
ಚಂದ್ರ: ಕೃಶಶಾಪಾನ್ವಿತನಾ ಹಿಮಾಂಶು ಗುರುವಿಂ ಗೋತ್ರಾರಿಯನ್ಮಾಂಗನಾರತಿಯಿಂ 
. . - ದಶಕಂಠನಾ ಹರಿಶರಕ್ಕೀಡಾದಂ (ಸೋಮೇಶ. ೩೯); ಇನನುದಯಿಸಲಿ ಪಶ್ಚಿಮಾದ್ರಿಯೊಳ 
ನಲನೊಮ್ಮೆ ಹಿಮಾಂಶುವಾಗಲಿ . . . ಸಜ್ಜನರುಗಳು ನುಡಿದೆರಡನಾಡರು ಮನವಚನ 
ಕಾಯದಲಿ (ಕುವ್ಮಾಉ. ೩-೧೨೬). ೩. ಕರ್ಪೂರ. (ಸಂ.] 

ಹಿಮಾಂಶುಗೃಹ (ನಾ). (ಜ್ಕೋತಿ।ಚಂದ್ರನು ಅಧಿಪತಿಯಾಗಿರುವ ಸ್ಥಾನ, 
— ರಾಶಿ; ಕರ್ಕಾಟಕ ರಾಶಿ: ಹಿಮಾಂಶುಗೃಹದೊಳ್‌ ಸುರೇಜ್ಯನಿರೆ ಪುತ್ರವಿತ್ತಾಂಗನಾ 
ಸಮುತ್ವವಿಭವಂ ಸುಬುದ್ದಿ ಸುಖಿ (ಚಾತತಿ. ೧೭-೨೮). [ಸಂ.] 

ಹಿಮಾಂಶುಮಂಡಲ (ನಾ). ಚಂದ್ರನ ಬಿಂಬ,-- ಆಕೃತಿ; ಚಂದ್ರಮಂಡಲ: 
ಉದಯಾದ್ರಿಯೊಳ್‌ ಪದಂಗಾಸಿದ ಪೊನ್ನ ಪುಂಜಿಯವೊಲಿರ್ದುದು ಕಣ್ಣೆ ಹಿಮಾಂಶು 
ಮಂಡಲಂ (ಪಂಪಭಾ. ೩-೮೧); ಆ ಹಲಗೆ ಸೋತುದು ಯುಧಿಷ್ಠಿರನೂಹೆ ಮುಬ್‌ದುದು 
ಮುಂದುಗೆಟ್ಟನು ರಾಹು ಹಿಡಿದ ಹಿಮಾಂಶುಮುಂಡಲದುಳಿದ ಕಳೆಯಂತೆ 

[ಸಂ.] 

ಹಿಮಾಂಶುರಶ್ಮಿ (ನಾ). ಚಂದ್ರನ ಕಿರಣ: ಹಿಮಾಂಶುರಶ್ಲಿಗಳಿನುಜೃಳಿಸಿ 
ರ್ದುಟಜಾಂಗಣಂಗಳೊಳ್‌ ಪರೆದೆಸಗಿತ್ತತಿಪ್ರಮದಕಾರಣನಂದು ನಿಶಾಸಮಾರಣಂ 
(ಕಾದಂಪೂ. ೨೮೩). [ಸಂ.) 

ಹಿಮಾಂಶುವಂಶ (ನಾ). ಕ್ಷತ್ರಿಯರ ಒಂದು ವಂಶ; ಚಂದ್ರನು ಮೂಲಪುರುಷ 
ನಾದ ಒಂದು ವಂಶ; ಚಂದ್ರವಂಶ: ಆ ವಿನೇಯನಿಕಾಯಾಂಬುಜಭಾನುವಪ್ಪ 
ಹಿಮಾಂಶುವಂಶಲಲಾಮಂ (ಶಾಂತಿಪು. ೧೧-೬೫ ವ). (ಸಂ.] 

ಹಿಮಾಂಶುಶೇಖರ (ನಾ).೧. ಚಂದ್ರನನ್ನು ಮುಡಿಯಲ್ಲಿ ಧರಿಸಿದವನು; ಶಿವ. 
೨. [ಛಂದ] ಗುರುವನ್ನು ಸೂಚಿಸುವ ಒಂದು ಸಂಕೇತ, --ಪದ: ಸುರಪ 
ಶೀತಕರಾಗ್ನಿ ಮಾರುತ. ಭಾನುಯುಗ್ಮಗಣಂಗಳಿಂ ಪರದೊಳೊಪ್ಪೆ ಹಿಮಾಂಶುಶೇಖರ 
ನಿರ್ದು ವಿಶ್ರಮಣಂ ದಿಶಾಕರಿಯೊಳಾಗಿರೆ . . . ನಾಮದಿಂ ತರಳಂ ಕವೀಂದ್ರಜನಸ್ತುತಂ 
(ಛಂದೋಂಬು. ೨-೧೭೧). [ಸಂ.1 

ಹಿಮಾಗಜಾತೆ (ನಾ). ಪರ್ವತರಾಜನ ಮಗಳು; ಪಾರ್ವತಿ: ಹಿಮಾಗಜಾತೆ 
ನಿತ್ಮಪೂತೆ . , . ಪಾಲಿಸೆಮ್ಮನಂಬಿಕೇ (ಹಾಲಾಸ್ಮ. ೩-೯-೨೭). (ಸಂ. ಹಿಮಾಗಜಾತಾ। 

ಹಿಮಾಚಲ, ಹಿಮಾಚಳ (ನಾ).೧. ಮಂಜಿನಿಂದ ಕೂಡಿದ ಪರ್ವತ; 
ಹಿಮಾಲಯ: ಹಿಮಾಚಲಕ್ಕೆ ತೆಂಕಣದೆಸೆಯೊಳ್ನೀಲಗಿರಿಯಿರ್ಪ್ಸುದು (ಎಕ. (ನ. 
ಎಳಂದೂ. ೧-೫; 1654). ೨. ನ ಹಿಮವಂತ ೩: "ಹಿಮಾಚಲನಂದನೆ' ಪರಾ. 


(ಕುವ್ಮಾಸ. ೧೪-೨೩). 


೮೯೦೨ 


5 


10 


45 


ಹಿಮ್ಮಣಿಚೀಲ 


ಹಿಮಾಚಳ: ೧. ನಳನಳಿಸುತ್ತೆ ಸುತ್ತಿಡಿದು ತೋರ್ಪ ಕದಂಬ ಕದಂಬದಿಂ . . . ಎತ್ತಲುಂ 
ತುಜುಗಿ ಪರ್ವಿದಗುರ್ವಿನ ಬಿಂಬ ಬಿಂಬದಿಂದಿಳೆಯೊಳಗೊಪ್ಪುತಿರ್ಪುದು ಹಿಮಾಚಳಂ 
(nos. ೧-೫೨). ([ಸಂ.) 

ಹಿಮಾಚಲನಂದನೆ (ನಾ). ಪರ್ವತರಾಜನ ಮಗಳು; ಪಾರ್ವತಿ: ಬೆಸಸೆನೆ 
ಹಿಮಾಚಲನಂದನೆಗೆ ಶಿವನಾ ಮುನೀಂದ್ರನು ಕೇಳಲಿಂತೆಂದ (ಬಸಪು. ೧-೬೨). 

[ಸಂ. ಹಿಮಾಚಲನಂದನಾ] 

| ಹಿಮಾಚಳ "ಹಿಮಾಚಲ' ನೋ. 

| ಹಿಮಾದ್ರಿ (ನಾ). ಹತ್ತುಕುಲಪರ್ವತಗಳಲ್ಲಿ ಒಂದು; ಹಿಮಾಲಯಪರ್ವತ: 
**ಕುಳಿರ್ವೆಟ್ಟೈಕಿಲ್ವೆಟ್ಟುಂ ಚಳಿವೆಟ್ಟು ಹಿಮಾದ್ರಿ'' (ಚತುನಿ. ೧೦); ಗಜಶೈಲ ಪಿಶಾಚಶೈಲ 
- * - ಹಿಮಾದ್ರಿ[ಪಾಠಾ. ಹೇಮವಾನ್ನು]ಗಳೆಂಬ ದಶಕುಲಪರ್ವತಂಗಳೇ ಪೂರ್ವೋಕ್ತ 
ಗಂಧಮಾದನಮೆಂಬ ಕೀಲಕಪರ್ವತಕ್ಕೆ ತೆಂಕಣದಿಕ್ಕಿನಲ್ಲಿಹವು (ವಿವೇಕ. ೧೭೨). (ಸಂ.] 

ಹಿಮಾನಿ (ನಾ).೧. ಮಂಜಿನ ರಾಶಿ ,-- ಒಟ್ಟಿಲು: ಹಿಮಾನಿಯಿಂ ನಡುಗುತಿರ್ಪಾ 
ಪುಲ್ಲೆಯಂ ಕಂಡಿಸಲ್‌ ಪದನೆಂದೇಟಲೊಡರ್ಚಿಯುಂ ನಿಜವಪುಸ್ಸಂಕೋಚದಿಂ 
ಬರ್ಚಲಾಜದೆ ಪಟ್ಟಿರ್ದುದು ಕೂಡೆ ಬೇಡವಡೆ ದೇಹಸ್ತಂಭವಾದಂದದಿಂ (ಜಗವಿ. 
೧೪-೧೪); ಲೀಲಾವಹಾಗಧಾಭೀಲಾವನತವಿತತಿ ಖೇಲಾ ಹಿಮಾನೀಕುತ್ಕೀಲಾತ್ಮಜಾತಾನು 
ಕೂಲಾ (ಉದ್ಭದೇ. ೫-೨). ೨. ಓ೦ದು ಬಗೆಯ ಸಕ್ಕರೆ. (ಸಂ. ಹಿಮಾನೀ। 

ಹಿಮಾನಿಲ, ಹಿಮಾನಿಳ (ನಾ). ತಂಪಾದ ಗಾಳಿ; ಶೀತಲಗಾಳಿ: ಸಖಿಯೆ 
ಹಿಮಾನಿಲ ಶಿಖಿಯವೊಲಾದನು ಸುಖಿಯೆ ನಾನೀ ತೆರನಿರಲು (ಇಂಚಾಪ. ೧೫-೬೨). 
ಹಿವತಾನಿಳ : ಎನೆಸೆದುದೊ ರೈವೃಷ್ಟಿ ಹಿಮಾನಿಳನಳಿಮಾಳಿತಕುಸುಮವರ್ಷಂ 
ಸುರಭೇರೀನಾದಂ . . . ನೆಗಟ್‌ ನೆಗಟ್ಲ ಪಂಚಾಶ್ಚರ್ಯಂ (ಪಂಠಾಮಾ. ೯-೨). [ಸಂ.1 

ಹಿಮಾನಿಳ "ಹಿಮಾನಿಲ' ನೋ. 

ಹಿಮಾಲಯ (ನಾ). ಮಂಜಿಗೆ ಆಶ್ರಯವಾದುದು; ಹಿಮವತ್ಪರ್ವತ: 
ಹಿಮಾಲಯದೊಳೆಸೆವ' ರಜತಾದ್ರಿಯೊಳ್ಳೇಜೋಮುಯಂ ಸದಾಶಿವ ನಿಪ್ಸನು 
(ಜೈಮಿಭಾ. ೫-೩೫); ಹಿಮಾಲಯಪರ್ವತಗಳು ಪ್ರಪಂಚದ ಎಲ್ಲಾ ಪರ್ವತಗಳಲ್ಲಿಯೂ 
ಅತ್ಮಂತ ಉನ್ನತವಾದವುಗಳು (ಭೂಗೋಳ. ೨೪). ಸಂ.) 

ಹಿಮೋಪಲ, ಹಿಮೋಪಳ (ನಾ). ಚಂದ್ರಕಾಂತಶಿಲೆ: ಚೂತಮನಪ್ಪಿ ಪುಷ್ಪವತಿ 
ಯಾದುದು ಮಲ್ಲಿಗೆ ಶೀತಕೃತ್ಯರವ್ರಾತಮನಪ್ಪಿಯೊಪ್ಪೆ ಕರಗಿತ್ತು ಹಿಮೋಪಲಂ 
(ಗರಕ. ೪-೧೧೨). ಹಿಮೋಪಳ: ಹಿಮೋಪಳಮೊಸರ್ವವೊಲಿಂದುಕರಾವಳಿಗೆ ತೃಣಗ್ರಾಹಿ 
ನೀಳಮಣಿಯೊಸರ್ದಪುದೇ (ಚಂದ್ರಪು. ೧-೩೯). [ಸಂ.] 

ಹಿಮೋಷಳ 'ಹಿಮೋಪಲ' ನೋ. 

ಹಿಮ್ಮಗ್ಗಲು (ನಾ). ಹಿಂಭಾಗ; ಹಿಂಬದಿ: ಭೀಮಸೇನನನ್ನು ಕರೆಸಿ ಹಿಮ್ಮಗ್ಗಲಿನ 
ಕಿಡಿಕಿಯನ್ನು ಏರಿ ಹಣಿಕಿಹಾಕಲು ಹೇಳಿದರು (ಗಂಮಾಯಿ. ೨೮೨). 

[ಹಿಂ (ಆ ಪಿನ್‌) 3- ಮಗ್ಗಲು (ಆ ಮಗ್ಗುಲ್‌)) 

ಹಿಮ್ಮಡ "ಪಿಮ್ಮಡ' ನೋ. 

ಹಿಮ್ಮಡಿ "ಪಿಮ್ಮಡ' ನೋ. 

ಹಿಮ್ಮಡಿಕೆ (ನಾ). ಹಿಂದಕ್ಕೆ ಮಡಿಸಿದ ಮಡಿಕೆ, - ನಿರಿಗೆ: ಮುಂದೆ ಇಳಿಬಿಡುವ 
ವಸ್ತ್ರಗಳನ್ನೆ ಸ್ವಲ್ಪ ಹಿಂದಕ್ಕೆ ಹಿಮ್ಮಡಿಕೆ ಮಾಡಿ ಎಳೆದು . . . ಬಿಗಿಯುವುದು 
(ಬೋರೆದೇ.೪೧). (ಹಿಂ (ಆ ಪಿನ್‌) + ಮಡಿಕೆ) 

ಹಿಮ್ಮಡಿಗೂಟ (ನಾ). ""ಮಗ್ಗದಲ್ಲಿ ಕಾಲುಚಕ್ಕೆಗಳನ್ನು ಕಟ್ಟುವ ಗೂಟ'' 
(ಅನಂನಾ). (ಹಿಮ್ಮಡಿ (ಆ ಪಿಮ್ಮಡ) 3- ಗೂಟ (ಆ ಗೂಂಟ)) 

ಹಿಮ್ಮಡು "ಪಿಮ್ಮಡ' ನೋ. 

ಹಿಮ್ಮಣಿ "ಹಮ್ಮಿಣಿ' ನೋ. 

ಹಿಮ್ಮಣಿಚೀಲ, ಹಿಮ್ಮಣ್ಣಿಚೀಲ (ನಾ). ಹಣವನ್ನು ಹಾಕಿಟ್ಟುಕೊಳ್ಳಲು 
ಬಳಸುವ ಸಣ್ಣ ಚೀಲ; ಬಾಯಿಗೆ ಕಟ್ಟಿದ ದಾರವನ್ನು ಎಳೆಯುವುದರಿಂದ 
ಮುಚ್ಚಬಹುದಾದ ಹಣದ ಥೈಲಿ; ಹಮ್ಮಿಣಿ: "ಹಣ ಮೊ. ನ್ನು ತನ್ನೊಡನೆ 
ತೆಗೆದುಕೊಂಡು ಹೋಗುವುದಕ್ಕಾಗಿ, ತೊಗಲು, ಮೊ.ಗಳಿಂದ ಮಾಡಿದ ಸಣ್ಣ ಚೀಲ: 


ಹಿಮ್ಮಣ್ಣಿ 


ಹಣದ. ದುಡ್ಡಿನ,- ಚೀಲ (ಹಿಂದೆ) ಬಾಯಿಗೆ ಕಟ್ಟಿದ ವಾರವನ್ನು ಎಳ್ಳೆಯುವುದರಿಂದ 
ಮುಚ್ಚಬಹುದಾದದ್ದು; ಹಿಮ್ಮಣಿಚೀಲ; ಥೈಲಿ'' (೧೬೧೬. ಇಂಕಾ). ಹಿಮ್ಮಣ್ಣಿಚೀಲ: 
ನಾನು ಅವನ ಕೈಗೆ ನನ್ನ ಹಿಮ್ಮಣ್ಣಿಚೀಲದಿಂದ ಐದು ವರಹಗಳನ್ನು ತೆಗೆದುಕೊಟ್ಟೆ 
(ಚಂಗಾಳ್ರ. ೩೧೮). (ಹಿಮ್ಮಣಿ (ಆ ಹಮ್ಮಿಣಿ) 4 ಚೀಲ] 

ಹಿಮ್ಮಣ್ಣಿ 'ಹಮ್ಮಿಣಿ' ನೋ. 

ಹಿಮ್ಮಣ್ಣಿಚೀಲ "ಹಿಮ್ಮಣಿಚೀಲ' ನೋ. 

ಹಿಮ್ಮತು "ಹಿಮ್ಮತ್ತು' ನೋ. 

ಹಿಮ್ಮತ್ತು (ನಾ). ಬೆಂಬಲ; ಸಹಾಯ;"“ರಕ್ಷಣೆ; ಆಶ್ರಯ'' (ಚಾನಕೋ. ೩.2: 


ಹಿಮದ ಹಿಮ್ಮತ್ತಿಮೆರು ಬಲ್ಜಿನಿಂ ಹಿಮಕರಂ ದ್ಕುಮಣಿಯಂ ಜಡಿದಗ್ನಿಮೂಲೆ 
(- ಅರ, ಹಿಂ. ಹಿಮಾಯತ್‌; ಮರಾ. ಹಿಮಾಶತ್‌. | 


ಗಂದೊತ್ತಿದಂ (ಪರಶು ೧೫: ೫೯). 
ಹಿಮಾಯತ್‌. ಹಿಮಾಯತೀ। 
ಹಿಮ್ಮತ್ತ್ತು, ಹಿಮ್ಮತು (ನಾ).೧. ಧೈರ್ಯ; ಸಾಹಸ: ಅದರಲ್ಲಿ ಕೆಲವು ಸೀಮೆ 

ಬಾಕಿ ಇದ್ದಂಡಾದ್ದನ್ನು ತಮ್ಮ ಹಿಮ್ಮತ್ತಿನಿಂದಲೇ ಸ್ವಾಧೀನ ಮಾಡಿಕೊಂಡರು 


(ರಾಜೇಂದ್ರ. ೫೩). ೨. ಉತ್ಸಾಹ; ಉಮೇದು: ನನ್ನ ಮೈಯಲ್ಲಿ ಅಷ್ಟು ಹಿಮ್ಮತ್ತಿತ್ತು | 
(ಮೂರುದಾ. ೧೮೧).ಹಿಮ್ಮತು: ೨. ಹಿಮ್ಮತು ಬಾಳ ಹಿಡಿದಳು ಚನ್ನವ್ವ ಮೊಮ್ಮಗ್ಗ 


ಪಟ್ಟಗಟ್ಟೆ (ಲೋಕಗೀ. ೨೨೩). 
ಹಿಮ್ಮರಿಕೆ "ಹಿಂಬರಿಕೆ' ನೋ. 
ಹಿಮ್ಮಾಲು (ನಾ). ಹಿಂದಕ್ಕೆ ಬಾಗಿದುದು; ಹಿಮ್ಮುಖವಾದುದು. 

ಹಿಮ್ಮಾಲಾಗು ಎ ಹಿಂದಕ್ಕೆ ಸರಿ; ಹಿಮ್ಮುಖವಾಗು : ಕಾಲ ಪೈಸರಗೊಟ್ಟು 
ಸರಪಣಿವಿಡಿದು ಹಿಮ್ಮಾಲಾಗಿ ಪಡೆ ತೆಗೆವಾಗ ತೋಳ ಸಿಕ್ಕಿಗೆ ರಾಯ ನೀಡಿದನುಚೆ ಹೊಟ್ಟೆ 

ಮೇಲಾಗಿ ಕೆಡೆದರುರ್ವಿಯಾಳು (ಭರಚ. ೪೯-೧೧೯). 
ಹಿಮ್ಮುಖ (ನಾ).೧. ಹಿಂದೆ ಸರಿಯುವಿಕೆ; ಹಿಂದಾಗುವಿಕೆ: ಕ್ರಮವಾಗಿ ಶಾಲೆಗೆ 

ಬಾರದಿರುವುದು, ವೃತ್ತಿ ವಿಧಿಸಿರುವ ಕ್ರಮಾನುಸರಣೆಗೆ ಹಿಮ್ಮುಖವಾಗುವುದು - ಇವೆಲ್ಲ 

ಆರಂಭವಾಗುವುವು (ಶಿಕ್ತದ. ೬೬೮): ಬೆಳಗಿನ ಜಾವ ಜ್ವರ ಹಿಮ್ಮುಖವಾಯಿತು (ಗಂಗಾಳ.೪). 

೨. ಹಿಂದೆ ಸರಿದ ವ್ಯಕ್ತಿ; ಸೋತವನು: ಆಚಾರ್ಯರು ಹಿಮ್ಮುಖರಾದದ್ದನ 

ತಿಳಿದು ರಾಕ್ಷಸರು ದಂಡೆತ್ತಿ ಬಂದು ಅಮರಾವತಿಯಲ್ಲಿ ತಮ್ಮ ಧ್ವಜವನ್ನು ಊರಿ ಬಿಟ್ಟರು 

(ನೀಗಟ್ಟು. ೪೯). [ಹಿಂ (ಆ ಪಿನ್‌) * ಮುಖ] 
ಹಿಮ್ಮುಡಿ (ನಾ). (ಹಿಂಭಾಗದ) ಕೂದಲಿನ ರಾಶಿ,- ಸಮೂಹ: ""ಹಸ್ತಃ, 

ಪಕ್ಷಃ, ಪಾಶಃ - ಈ ಹಿಮ್ಮುಡಿ'' (ಪಲಾಯು. ೮೭-೩೭೭). 

[ಹಿಂ (ಆ ಪಿನ್‌) *- ಮುಡಿ] 
ಹಿಮ್ಮುರಿ (ಕ್ರಿ). ಹಿಂದಕ್ಕೆ ತಿರುಗು, - ಬಾಗು: ಪಿರಿದಪ್ಪ ಕೋಪದೊಳವನಾರೆನುತ 
ಹಿಮ್ಮುರಿದು ನೋಡಿದುದು ಬೇತಾಳ (ಶ್ರೀಪಾಲ. ೮-೪೫). [ಹಿಂ (ಆ ಪಿನ್‌)4 ಮುರಿ; 
ಹಿಮ್ಮೆಟ್ಟಿಸು (ಕ್ರಿ). ಹಿಂದೆ ಸರಿಯುವಂತೆ ಮಾಡು; ಹಿಂದೆ ಉಳಿಸು: ತನ್ನ 
ಸ್ವಲ್ಪ ಹಿಮ್ಮೆಟ್ಟಿಸಿ ರಾಣಿಯ ಸೈನ್ನವು ಮುಂದೆ ಬರಲು 
[ಹಿಮ್ಮೆಟ್ಟು (ಆ ಪಿಮ್ಮೆಟ್ಟು) 4 - ಇಸ್ಕು] 


[4- ಅರ.ಹಿಂ. ಮರಾ. ಹಿಮತ್‌, ಹಿಮ್ಮತ್‌] 


ಬಲವನ್ನು ಇನ್ನೂ 
ಅವಕಾಶವಿತ್ತನು (ರೂರಾಣಿ. ೪ರ್ಗ). 
ಹಿಮ್ಮೆಟ್ಟು 'ಪಿಮ್ಮೆಟ್ಟು' ನೋ. 
ಹಿಮ್ಮೆಯ್‌ 'ಪಿಮ್ಮೆಯ್‌' ನೋ. 
ಹಿಮ್ಮೇಣಿ "ಹಮ್ಮಿಣಿ' ನೋ. 
ಹಿಮ್ಮೇಳ (ನಾ). ನೃತ್ಯ, ನಾಟಕ ಮುಂತಾದ ಕಾರ್ಯಕ್ರಮಗಳಲ್ಲಿ ಸಹಾಯಕ 
ವಾಗಿ ಹಿಂಭಾಗದಲ್ಲಿದ್ದು ಹಾಡುವವರ ಗುಂಪು,-- ಗೋಷ್ಠಿ: ಸಂವಾದದ 
ಹಾಡುಗಳ ಎಡೆಯಲ್ಲಿ ಹಿಮ್ಮೇಳ ಹೇಳಬೇಕಾದ ಹಾಡುಗಳೂ ಇರುತ್ತವೆ (ಯಕ್ಷಬ. ೮೯): 


ಹಿಮೆ 
< 


ಳೆ ಇದ್ದರೆ ಮುಮ್ಮೇಳ, ಇಲ್ಲದಿದ್ದರೆ ಸಮ್ಮೇಳ (ಗಾದೆ). 

ಹಿಮ್ಮೇಳದವರು ಎ ಹಿನ್ನೆಲೆಯಲ್ಲಿ ಹಾಡುವವರು: ಹಿನ್ನೆಲೆಗಾಯಕರು: 
ಉಳಿದವರು ಗುಂಪಿನಲ್ಲಿ ಹಿಮ್ಮೇಳದವರಾಗಿ ಹಾಡಿ, ಕಣಿ, ಜಗ್ಗಲಗೆಗಳ ಇಳಿ ಹಾಗೂ 
ಏರುಗತ್ತಿನಲ್ಲಿ . . . ಒಟ್ಟಾಗಿ ಹೆಜ್ಜೆ ಹಾಕುವರು (ಕನ್ನಚಾ. ೩೧); ಹಿಮ್ಮೇಳದವರು 


ಹಾಡಿದರು (ಸವತಿ. ೨). (ಹಿಂ(< ಪಿನ್‌) 1 ಮೇಳ (ಎ ಮೇಲ)। 


೮೯೦೩ 


[ಹಿಂ (ಆ ಪಿನ್‌) + ಮಾಲ್ಕು! | 


ಹಿರಣ್ಯಕಶಿಪು 


| ಹಿಮ್ಮೇಳಕಾರ (ನಾ). ನೃತ್ಯ, ನಾಟಕ ಮುಂತಾದ ಕಾರ್ಯಕ್ರಮಗಳಲ್ಲಿ 
| ಸಹಾಯಕವಾಗಿ ಹಿಂಭಾಗದಲ್ಲಿದ್ದು ಹಾಡುವವನು; ಹಿನ್ನೆಲೆಗಾಯಕ: 
| ರಾಸಪ್ರದರ್ಶನದ ಉದ್ದಕ್ಕೂ ಹಿಮ್ಮೇಳಕಾರರು ಸಂಗೀತವನ್ನು ಒದಗಿಸುತ್ತಾರೆ 
| (ಭಾರದ, ೫೬೧). [ಹಿಮ್ಮೇಳ * - ಕಾರ (ಇ- ಕಾಜ)| 
5 | ಹಿಮ್ಮೇಳಗಾನ (ನಾ). ನೃತ್ಯ, ನಾಟಕ ಮುಂತಾದ ಕಾರ್ಯಕ್ರಮಗಳಲ್ಲಿ 
| ಸಹಾಯಕವಾಗಿ ಹಿಂಭಾಗದಲ್ಲಿದ್ದು ಹಾಡುವ ಹಾಡು, - ಸಂಗೀತ: 
1 ಲು 
| ಹಿಮ್ಮೇಳಗಾನಮುಕ್ಕಿದ ತೆರದಿ ತೆಕ್ಕನೆಯೆ ಮಾಧುರ್ಯ ಗಿರಿಶೃಂಗಮೆನಿಪೊಂದು ಸುಂದರಂ 
; ಕೇಳ್ದತ್ತು ತೌರ್ಯತ್ರಿಕಂ (ಶ್ರೀರಾಮೂ. ೪೮೮-೫೬೨. [ಹಿಮ್ಮೇಳ 4 ಗಾನ] 
| ಹಿಮ್ಮೊಗ (ನಾ).೧. ಎ ಹಿಮ್ಮುಖ ೧ : ಬಯಲೊಳಗೆ ಬನವಾಯ್ತು ನೆಳಲೊಳಗೆ 
| ರೂಪಾಯ್ತು ಕಾಲ ಹಿಮ್ಮೊಗ ಹರಿದು ಗೋಕುಲವೆ ಶಣ್ಣಿಗಾಯ್ತು! (ಗೋಕುನಿ.೧- ೨೧): 
! 
i | ನನ್ನ ಪಾನಗಳ ಅಭ್ಯಾಸ ಏಕೆ ಪೂರ್ತಿ ಹಿಮ್ಮೊಗನಾಗಿತ್ತು ಎಂದು ಹಿಂದೆಯೇ ತಿಳಿಸಿದ್ದೇನೆ 
| | (ನಿಬಂಧ. ೭೧. ೨. ವ ಹಿಮ್ಮುಖ ೨: ದಶಮುಖನು ಜಗುಳ ಹಿಮ್ಮೊಗನಾಗಲದ 
i 
| 
[ 
| 
i 
[| 
| 
I 


ಕಂಡು (ಆನಂರಾ. ೧-೧೧-೪). (ಹಿಂ(< ಪಿನ್‌) *- ಮೊಗ! 
ಹಿಯರಿಂಗ್‌ (ನಾ). ಮೊಕದ್ದಮೆಯ ವಿಚಾರಣೆ: ಸದರಿ ಸಮನಿನಲ್ಲಿ ಪ್ರತಿವಾದಿಯ 
ಕಡೆ ಸಾಕ್ಷಿಗಳು ಯಾರಾದರೂ ಇದ್ದ ಪಕ್ಷದಲ್ಲಿ ಅವರನ್ನು ಹಿಯರಿಂಗ್‌ ತಾರೀಖಿನಲ್ಲಿ 


i 
| 

| . ಕರೆತರುವಂತೆ ನಮೂದಿಸಬೇಕು (ಗ್ರಾಮಾಕೆ. ೨೫)... [<- ಇಂ. Hearing) 
1 


' ಹಿಯ್ಯಾಳಿಕೆ "ಹೀಹಾಳಿಕೆ' ನೋ. 

| | ಹಿಯ್ಯಾಳಿಸು 'ಹೀಹಾಳಿಸ್ಕು' ನೋ. 

ಐ| ಹಿರಣೆ (ನಾ). ಬಲವಂತವಾಗಿ ವಸೂಲು ಮಾಡುವ ಒಂದು ಬಗೆಯ ತೆರಿಗೆ: 

ಕಾಣಿಕೆ, ಕಡ್ಡಾಯ, ಹಿರಣೆ ಈ ತೆರಿಗೆಗಳ ಸಂಬಂಧದಲ್ಲಿ ಜನರು ಅಸಮಾಧಾನ 

| ಗೊಂಡಿದ್ದರು (ರೂಲೇಖಾ. ೧೮೨). 

| |£- ಮರಾ. ಹಿರಣೇ ಇ ಬಲಾತ್ಕಾರದಿಂದ ಕಿತ್ತುಕೊಳ್ಳು; ಹರಣ ಮಾಡು) 

| ಓರಣ್ಮಯಿ (ನಾ). ಚಿನ್ನದಿಂದ ಮಾಡಿದ ಪ್ರತಿಮೆ: "“ಹರಿಣೀ. ಹಿರಣ್ಮಯಾ - 
ಈ ೨ ಹೊನ್ನ ಪ್ರತಿಮೆ'' (ಹಲಾಯು. ೨೨-೧೩೧). 1೫೦. ಹಿರಣ್ಮಯಾ। 

ಹಿರಣ್ಯ (ನಾ).೧. ಚಿನ್ನ; ಬಂಗಾರ: ವ್ರತಸಂಪನ್ನರ್ಗೆ ಕರಿತುರಗಮಣಿ ಭೂಷಣ 
ಹಿರಣ್ಮಬೌೊಮಿಕನ್ಮಾದಿವ'ಸ್ತುಗಳಂ ಕುಡುವ' ಸಮದತ್ತಿಯುಂ (ಸುಕುಮಾ. 

| ೬-೨೫ ವ): ಪುಣ್ಮಹೀನನ ಕೈಯಲಿದ್ದ ಹಿರಣ್ಮಮೋಡಾಗಿಪ್ಪ ಪರಿಯೊಳಗಣ್ಮ 

| ಶಿವನಾಕೃತಿಯೊಳಿಹ ಭಕ್ತನು ಭವಿಯ ಕಣ್ಣೆ ಗಣ್ಮಮಾನಸನಾಗಿ ತೋರ್ಪನು (ಬಸಪು. 

|. ೫೫-೨೧೨; ಸಮಸಪ್ತಕರು ತಮ್ಮೊಳಗಂದು ಶಪಥವ ಮಾಡಿ ವಿಪ್ರರ ಮಂದಿಗಿತ್ತರು ಗೋ 

| ಹಿರಣ್ಯ ಸಮಸ್ತವಸ್ತುಗಳ (ಕುವ್ಯಾರ್ರೋ. ೨-೯). ೨. ಚಿನ್ನದ ಪಾತ್ರೆ. ೩. ಬೆಳ್ಳಿ; ರಜತ. 

| ೪. (ಯಾವುದಾದರೊಂದು) ಅಮೂಲ್ಯವಾದ ಲೋಹ. ೫. ಸಂಪತ್ತು; 

| ಐಶ್ವರ್ಯ: "'ರಿಕ್ಷಮಾ ಕನಕಂ ಹಿರಣ್ಮಮರ್ಥಿಂ ವಸ್ತು ಯಕ್ಚವಾ ರೈ ಸ್ವಂ 

| 

| 

| 

| 

| 


| 
| 
| 
| 
| 


ಸುವರ್ಣಮೆನಲು'' (ಮಂಗರಾ. ೧೬-೧೬). ೬. ವೀರ್ಯ; ರೇತಸ್ಸು. ೭. ಕವಡೆ. 
೮. ಒಂದು ಅಳತೆಯ ಪ್ರಮಾಣ. ೯. ದತ್ತೂರ ಫಲ. ೧೦. ಬಂಗಾರದಿಂದ 
ಮಾಡಿದ ನಾಣ್ಯ; ಚಿನ್ನದ ನಾಣ್ಯ: ಹುಟ್ಟುತ ದ್ರವೃವನಲ್‌ಯದವಂಗೆ ಐಶ್ವರ್ಯ 
ವಂತ ಮಗನಾದರೆ ಲಕ್ಷಸಂಖ್ಮೆಯ ಹಿರಣ್ಮವ ತಂದು ಸಂತೋಷಪಡಿಸುವಂತೆ 
(ಬಸವ. ೭೦೫, ೧೧. ಒಬ್ಬ ಖೇಚರನ ಹೆಸರು: ಕೃತಸುಕೃತವೇಷದಿಂದೀ ಗತಿಯೊಳ್‌ 
ಸೂರ್ಯಚರನಾಂ ಹಿರಣ್ಮನೆನಾದೆಂ (ಚಂದ್ರವು ಇ-೮೯). ೧೨. ಬೆಂಕಿಯ ಜ್ವಾಲೆ, 
ನಾಲಗೆ: ""ಬಹುರೂಪಮುತಿರಕ್ತಮಸಿತರಕ್ತಂ ಸದಂಶು 
ಮರ್ಚಿಯೆನಲಗ್ನಿಯಲ್ಲಿಹವೇಟು [ಸಂ.1 

: ಹಿರಣ್ಯಕ (ನಾ). ಒಬ್ಬ ರಾಕ್ಷಸನ ಹೆಸರು: ಹಿರಣ್ಯಕಶಿಪು : ದೇವ ಸಂದಾರಿತ 
| (ಜಗವಿ. ೫-೧೧೩ ರಗಳೆ); ಸೈರಣೆಗೈದ ಪ್ರಹ್ಲಾದನ ರಕ್ಷಿಸಿದ ದುರುಳ 
ಹಿರಣ್ಮಕನುದರವ ಸೀಳಿದ :ವರಂದ. ೫-೪೫-೨). "ಹಿರಣ್ಮಾಕ್ಸ' ಪರಾ. (ಸಂ. 

35! ಹಿರಣ್ಯಕಶಿಪು (ನಾ). ಚಿನ್ನದ ಆಸನವುಳ್ಳವನು; ಒಬ್ಬ ರಾಕ್ಷಸನ ಹೆಸರು; 


| ಓರಣ್ಕಾಕ್ಷನ ಅವಳಿ ಸಹೋದರ; ಥ ಈತ ಪ್ರಹ್ಲಾದನ ತಂದೆ. ಈತನನ್ನು 


ಹರಣ್ಮಮಾ ಕನಕ 


ನಾಲಗೆಗಳಕ್ಕು'' (ಮಂಗರಾ. ೧೪-೭). 


ಹಿರಣ್ಮಕ ಶರೀರ ಜಯ 


ಹಿರಣ್ಯಕಹರ 


ವಿಷ್ಣುವು ನರಸಿಂಹರೂಪವನ್ನು ಧರಿಸಿ ಸಭಾಮಂಟಪದ ಸ್ತಂಭದಿಂದ 
ಹೂರಬಂದು ಸಂಧ್ಕಾಸಮಯದಲ್ಲಿ, ಬಾಗಿಲ ಹೊಸ್ತಲ ಮೇಲೆ ಕುಳಿತು, 
ತನ್ನ ತೂಡೆಯ ಮೇಲಿಟ್ಟುಕೊಂಡು, ಹರಿತವಾದ ಉಗುರುಗಳಿಂದ 
ಎದೆಯನ್ನು ಸೀಳಿ ಕೆಣಲ್ಲುತ್ತಾನೆ: ನೃಸಿಂಹನನಿಪ್ಪಾಕೃತಿಯಿಂ ಹಿರಣ್ಮಕಶಿಪು 
ಪ್ರಧ್ವಂಸಮಂ ಮಾಡಿದ್ಕೆ (ಜಗವ. ೧-೫೮); ಕನಕಲೋಚನ ಹಿರಣ್ಮಕಶಿಪುಗಳಂತಿರ್ವರುಂ 
ಹರಿವರಾಹ ನರಸಿಂಡರೂಪಿಂ ತಡೆಯದಳೆದ: ಪೋಗಲ್‌ (ಚಃ. ೪೩-6).  [ಸಂ.1 
ಹಿರಣ್ಮಕಹರ (ನಾ). ಹಿರಣ್ಯಕಶಿಪುವನ್ನು ಕೊಲದವನು: ವಿಷ್ಣು. ಸಂ. 
ಹಿರಣೃಕಾಮದೇನುದಾನ (ನಾ). ಷೋಡಶಮಹಾದಾನಗಳಲ್ಲಿ ಒಂದು; 
ಚಿನ್ನದ ಹಸುವಿನ ಪ್ರತಿಮೆಯ ದಾನ: ಪೋಡಶಮಹಾದಾನಗಳನ್ನು 
ಮಾಡಬೇಕೆಂದು ಸಂಕಲ್ಪಿಸಿ ಆಯಾ ಪುಣ್ಯಕಾಲದಲ್ಲಿ . . . ೧. ತುಲಾಪುರುಷದಾನ . . . 
೬ ಹಿರಣ್ಮಕಾಮಧೇನುದಾನ, ಹಿರಣ್ಕಾಶೃದಾನ . . . ಮಾಡಿ ಸತ್ಕೀರ್ತಿಯಂ ಪಡೆದರು 
[೫ಂ.| 
ಹಿರಣ್ಯಗರ್ಭ (ನಾ).೧. ಬ್ರಹ್ಮ; ಪ್ರಜಾಪತಿ: ನಾನುಮರಡಂ ನುಡಿದೊಡ ಹರಿ 
ಹರ ಹಿರಣ್ಮಗರ್ಭರ್‌ ನಗರೇ (ಪಂಪಭಾ. ೧-೮೨); ಚತುರಾಸ್ಕನಾಗಿಯುಂ ಹಿರಣ್ಮಗರ್ಬ್ಭನಲ್ಲು 
(ಜಗವಿ. ೮-೧೦ ವ). ೨. ವಿಷ್ಣು. ೩. ಸೂಕ್ಷ್ಮಶರೀರ.೪. ಜೀವಾತ್ಮ; ಪ್ರಾಣ: 
ನವಮದೊಳು ಪರಿಪೂರ್ಣಸೂಕ್ಷ್ಮಮಪ್ಪಾ ಜೀವಚೇತದುರುಹಿರಣ್ಮಗರ್ಭ ಗುರು 
(ವೀಶೈಪು ೧-೧-೩೦). ೫. [ಜೈನ] ““ಅದಿಬ್ರಹ್ಮನೆನಿಸಿದ ವೃಷಭತೀರ್ಥಂಕರ'' 
(ಆದಿಷ ಬ. ಕೋಶ): ಧರೆ ರತ್ನಗರ್ಭಮಾದುದು ಸುರರೆಲ್ಲಂ ಹರ್ಷಗರ್ಭರಾದರ್‌ 
ಪೊಗಳಲ್‌ ಪಿರಿದೆನೆ ಹಿರಣ್ಮಗರ್ಭನ ನಿರುಪಮ ಗರ್ಭಾವತರಣಮಂಗಳವಿಭಿಯೊಳ್‌ 


(ಮಹಾವಂ. 1 ೧೦೧). 


(ಅಬಪು ೩-೨2೬). [ಸಂ.1 
ಹಿರಣ್ಯಗರ್ಭದಾನ (ನಾ). ಷೋಡಶಮಹಾದಾನಗಳಲ್ಲಿ ಒಂದು: ಷೋಡಶ 
ಬುಹಾದಾನಗಳನ್ನು ಮಾಡಬೇಕೆಂದು ಸರಕಲ್ಪಿಸಿ ಆಯಾಪುಣ್ಮಕಾಲದಲ್ಲಿ . . .೧) 


ತುಲಾಪುರುಷದಾನ ೨) ಹಿರಣ್ಮಗರ್ಭದಾನ . . . ಮಾಡಿ ಸತ್ಕೀರ್ತಿಯಂ ಪಡೆದರು 

[ಸಂ.1 

ಹಿರಣ್ಯದಾನ (ನಾ). ಚಿನ್ನದ ದಾನ: ಅರಸನಿತ್ತ ಹಿರಣ್ಮದಾನವನಿರದೆ ಮೂವತ್ತೆರಡು 

ತುರಗ ಕರಿರಥ ವಸ್ತ್ರದಾನದ ದಣಿದರಾ ದ್ವಿಜರು (ಕೌಶಿರಾ. ೪೪-೫೧); 

ಭೂದಾನ, ಗೋದಾನ, ಹಿರಣ್ಮದಾನ ಮುಂತಾದವುಗಳು ಯಥೇಚ್ಚವಾಗಿ 
ನಡೆದವು (ಶಾಂತಲಾ. ೧೧೫). (ಸಂ.] 

ಹಿರಣ್ಯದಾನಿ (ನಾ). ಚಿನ್ನದ ದಾನವನ್ನು ಮಾಡುವವನು: ಹಿರಣ್ಕದಾನಿ ಗಜದಾನಿ 
ತುರಂಗಮದಾನಿ ದಿವೃವಸ್ತ್ರನಿಕರದಾನಿಯೆಂದು ಮಹಿ ವಣ್ಣಿಪುದೀ ಜಗದೇಕದಾನಿಯಂ 

(ಸಂ. ಹಿರಣ್ಮದಾನಿನ್‌] 

ಹಿರಣ್ಯಬಾಹು (ನಾ).೧. ಶಿವ. ೨. ಒಂದು ನದಿಯ ಹಸರು; ಶೋಣಾನದಿ: 
“ಶೋಣಃ, ಹಿರಣ್ಮಬಾಹುಃ- ಈ ೨ ಶೋಣನದಿ''(ಹಲಾಯು. ೧೧೧-೫೨).  [ಸಂ.) 

ಹಿರಣ್ಯಮೂರ್ತಿ (ನಾ).೧. ಚಿನ್ನದ ಮೂರ್ತಿ.೨. ಸುವರ್ಣವನ್ನೇ 
ಸ್ವರೂಪವಾಗಿ ಉಳ್ಳವನು: ಮಣ್ಣನಿತ್ತು ನಿಮ್ಮ ಕಂಡೆಹೆನೆಂದಡೆ ಜಗಭರಿತ ನೀನು 
ಹೊನ್ನನಿತ್ತು ನಿಮ್ಮ ಕಂಡೆಹೆನೆಂದಡೆ ಹಿರಣ್ಮಮೂರ್ತಿ ನೀನು (ಮದೇವ. ೨೮೩-೩೨).  [ಸಂ.] 

ಹಿರಣ್ಯರೇತ (ನಾ).೧. ಅಗ್ನಿ: ""ಸಪ್ತಾರ್ಚಿಃ, ಬಹುಲ; ಶಿಖೀ . . . ಹಿರಣ್ಮರೇತಾ, 
ತಪೋಘ್ಪು. ಲೋಹಿತಾಶ್ವ, ಹುತಾಶನಃ - ಈ ೪೦ ಕಿಚ್ಚಿನ ಪೆಸರ್‌'' (ಹಲಾಯು. ೧೫-೬೪); 
ನೆರೆದೂರ್ಧ್ಯರೇತನೊಳ್‌ ಪು(ರ:)ಹಿರಣ್ಕರೇ( ತೋ)ತಿ ತೀವ್ರನೊಳ್ಕುನಿವರನೊಳ್ಳರಮ 
ಜಭಗಸಹಿತೆ ಮುದದಿರೆ ಪರಿಶ್ರಮಕ್ಕೆನ್ನ ನಿರ್ವಿಶೇಷನೊಳಾಗಳ್‌ ಕಎರಾ. ೧-೬೩). 
೨. ಸೂರ್ಯ; ರವಿ. ೩. ಶಿವ. (ಸಂ. ಹಿರಣ್ಮರೇತಸ್‌] 

ಹಿರಣ್ಯಾಕ್ಷ (ನಾ).೧. ಚಿನ್ನದ ಕಣ್ಣುಗಳನ್ನು ಉಳ್ಳವನು; ಒಬ್ಬ ರಾಕ್ಷಸನ 
ಹೆಸರು. ಹಿರಣ್ಮಕಶಿಪುವಿನ ಅವಳಿ ಸಹೋದರ; ೫ ಈತನು ಬ್ರಹ್ಮನನ್ನು 

ತಪಸ್ಸಿನಿಂದ ಮೆಚ್ಚಿಸಿ ಅನೇಕ ವರಗಳನ್ನು ಪಡೆದು ದೇವತೆಗಳನ್ನು ಪೀಡಿಸಿ 

ಲೋಕಕಂಟಕನಾಗಿರುವಾಗ ವಿಷ್ಣುವು ವರಾಹಾವತಾರವನ್ನು ತಳೆದು 


ಈತನನ್ನು ಕೊಲ್ಲುತ್ತಾನೆ: ಹಿರಣ್ಮಾಕ್ಷನಂ . .. ತವೆ ಕೊಂದಾದಿವರಾಹರೂಪದೊಳೆ 


(ಮಹಾವಂ.1, ೧೦೧). 


ಕೋಟಿಯ 


ವಸ್ತ್ರದಾನ, 


(ಎಕ. Vil, ಶಿಕಾರಿ. ೧೧-೨೯; 1047). 


೮೯೦೪ 


ಹಿರಿಜೇಕು 


ನೀನಂದೆತ್ತಿದ್ಯೆ ಗೋಮಿನೀದ್ವಿದಂಷ್ಭಾಗ್ರದ ನೀಲಜಾಲಮುಣಿಯೆಂಬಂತಾಗೆ 
ಭೂಗೋಳಮಂ (ಜಗವಿ. ೧-೫೭); ಮುತ್ತೈದೆಯರ ಪರಕೆ ಸೇಸೆಗೆಳನುಖ* ಕೈಕೊಳುತ್ತೆ 
ಪೊಳಲೊಳ್‌ ಮೆಜ್‌ದು ಮಂದಿರಂಬೊಕ್ಕು ತನ್ನುತ್ತಮಾಂಗನೆಗಾ ಕುಮಾರಕನನಿತ್ತಂ 
ಹಿರಣ್ಮಾಕ್ಷನುತ್ಸವದೊಳು (ಚಬಪು. ೪೭-೫). ೨. ಹಿರಣ್ಯಕಶಿಪು: ಹಿರಣ್ಮಾಕ್ಷನುರಮು 
ಪೋಟ್ಟ ನಾರಸಿಂಗನಂತೆ (ಪಂಪಭಾ. ೧೨-೧೫೨ ವ). P 'ಹಿರಣ್ಮಕ', "ಹಿರಣ್ಮಾಕ್ಸ' 
ಎಂಬ ರೂಪಗಳು 'ಹಿರಣ್ಮಕಶಿಪು' ಎಂಬರ್ಥದಲ್ಲಿಯೂ ಕಾವ್ಯಗಳಲ್ಲಿ 
ಬಳಕೆಯಾಗಿವ. ಓಂ.) 
| ಹಿರಣ್ಯಾಶ್ವದಾನ (ನಾ). ಷೋಡಶಮಹಾದಾನಗಳಲ್ಲಿ ಒಂದು; ಚಿನ್ನದ 
ಕುದುರೆಯ ಪ್ರತಿಮೆಯದಾನ: ಷೋಡಶಮಹಾದಾನಗಳನ್ನು ಮಾಡಬೇಕೆಂದು 
| ಸಂಕಲ್ಪಿಸಿ ಆಯಾ ಪುಣ್ಮಕಾಲದಲ್ಲಿ ೧. ತುಲಾಪುರುಷದಾನ . . . (೭) ಹಿರಣ್ಮಾಶ್ವದಾನ 
| (೮). ಹಿರಣ್ಕಾಶ್ವರಥದಾನ . . . ಮಾಡಿ ಸತ್ಕೀರ್ತಿಯಂ ಪಡೆದರು (ಮಹಾವಂ. ಓ ೧೦೧). 
(ಸಂ. 
ye (ನಾ). ಬೆಂಕಿಯ ಜ್ವಾಲೆ;-ನಾಲಗೆ; ಅಗ್ನಿಯ ಸಪ್ಪಾರ್ಚಿಗಳಲ್ಲಿ 
| 


i 
| 
1 
| 
| 
| 
| | 


10 


| 
| 
| 
| 


ಒಂದು: `'ಹಿರಣ್ಕಾ, ಕನಕಾ, ಕೃಷ್ಣ, ರಕ್ತಾ, ಸುಪ್ರಭಾ, ಅತಿರಕ್ತಾ, ಬಹುರೂಪಾ, ಈ 

೭... ಅಗ್ನಿಯ ನಾಲಗೆಗಳ್‌'' (ಹಲಾಯು. ೧೩-೬೮). (ಸಂ. ಹಿರಣ್ಕಾ| 
ಹಿರಣ್ಯೋತ್ಸಷ್ಟಜನ್ಮ (ನಾ). [ಜೈನ] ಐವತ್ಮೂರು ಗರ್ಭಾನ್ವಯ 
; ಕ್ರಿಯೆಗಳಲ್ಲಿ ಒಂದು; ""ಜಿನಜನನಿಯ ಗರ್ಭದಲ್ಲಿ ಅವತರಿಸುವುದು'' 


15 


[ 
| 
i 
co 
| 


4 


(ಚೈನಕೋ. ೮೬): ಹಿರಣ್ಮೋತ್ಮಷ್ಟಜನ್ನ ಮುಂ ಮಂದರಾಭಿಷೇಕಮುಂ 
ಗುರುಪೊಜೋಪಳಂಬನಮುಂ . . . ಅಪ್ಪಯೃತ್ತುಮೂಜು ಗರ್ಭಾನ್ವಯಕ್ರಿಯೆಯೊಳ್‌ 


(ಚಾವೂಪು. ೨೧೨). (ಸಂ. ಹಿರಣ್ಕೋತ್ಸಷ್ಟಜನ್ಮನ್‌) 
ಹಿರಣ್ಯೋದಕದಾನ (ನಾ). (ಗೋದಾನ, ಭೂದಾನ ಇತ್ಯಾದಿ ದಾನಗಳಲ್ಲಿ) 
| ಸುವರ್ಣಸಹಿತವಾಗಿ ನೀರೆರೆದು ಕೊಡುವ ದಾನ: ವಲಂಪಾಡು ಗ್ರಾಮ ೧ ವಂದ್ದೂ 
| ವುಭಯಂ ಗ್ರಾಮ ೨ ಯೆರಡನೂ ಸಹಿರಣ್ಮೋದಕದಾನ ಧಾರಾಪೂರ್ವಕವಾಗಿ 
ಧಾರಿಯನೆರದು :ಇಆ. ೧೧೨-೧೭-೩೮; 1521). ಸಂ.) 
| ಹಿರಭಿ (ನಾ). ಓಂದು ಬಗೆಯ ಔಷಧ ವಸ್ತು: ಹಿರಭಿ ೪ ತೂಕ. ಹಿಪ್ಪಲಿ ೫ ತೂಕ, 
| ಗಂಧಕ ೨ ತೂಕ, ವತ್ಸನಾಭಿ ೨ ತೂಕ . . . ಹಿರಿಯ ಹಿರಭಿ ೨ನ್ನೂ ಗೋಮೂತ್ರದಲ್ಲಿ 
| ೧ ದಿನ ನೆನೆಯಲಿರಿಸುವುದು (ವಿವೈವಿ. ೧೧). |?] 
| ಹಿರಳೆ “ಪೇರೀಳೆ' ನೋ. 
' ಹಿರಾಕಸ, ಹಿರಾಕಾಸ (ನಾ). ಕಬ್ಬಿಣ ಮತ್ತು ಗಂಧಕಾಮ್ಲಗಳ 
ಸಂಯೋಗದಿಂದ ಉಂಟಾಗುವ ಒಂದು ಬಗೆಯ ಲವಣ; ಕಾಸೀಸ; 
| ಅನ್ನಭೇದಿ: ಹಿರಾಕಸವು ಗಂಧಕ ಧೃತಿಯಲ್ಲಿ ಕಬ್ಬಿಣದ ಜಂಗು ಮಿಶ್ರವಾಗಿ ಹುಟ್ಟುತ್ತದೆ 
(ವಖಂಬಯಿ. ೪-೪೮); ಅವರ ಗುಮಾಸ್ತರು ಇಂದಿಗೂ ಹಿರಾಕಸ ಅಣಿಲೆಕಾಯಿಗಳ 
| ಶಾಯಿಗಳನ್ನು ಉಪಯೋಗಿಸುತ್ತಾರೆಯೇ ಹೊರತು ಪೊಟ್ಟಣದ ಶಾಯಿಯನ್ನು 
|. ಉಪಯೋಗಿಸುತ್ತಿಲ್ಲ (ಚಾರುದಾ. ೨೬). ಹಿರಾಕಾಸ: ಸುವರ್ಣಮುಖಿ ಹಿರಾಕಾಸ ಇವು 
| 


ಗಂಧಕ ಕೂಡಿದ ಕಬ್ಬಿಣದ ರೂಪಾಂತರಗಳುಂಟು (ಮುಂಬಯಿ. ೬-೧೮). 
[ಆ-- ಮರಾ. ಹಿರಾಕಸ] 

| ಹಿರಾಕಾಸ "ಹಿರಾಕಸ' ನೋ. 

' ಹಿರಾವಳಿ (ನಾ). ಒಂದು ಬಗೆಯ ಔಷಧೀಸಸ್ಕ : "ಕುಷ್ಠಫ್ಲಿಃ- ಕಗ್ಗಲಿ; ಹಿರಾವಳಿ'' 
[7] 


(ಕ್ರಿ). ಸೆಳೆದುಕೊಳ್ಳು: ಚಿಂದದಲಿ ಇಬ್ಬರೂ ಹೊಂದಿರುವುದೇ ಕಾಲ, ಆ 

ಕಾಲ ಹಿರಿಕೊಳಲಿ ಒಲುಮೆಸಿರಿಯ (ಇಂಗೀತ. ೫೦-೨೧). (ಹಿರಿ (ಇ ಪಿರಿ) * ಕೊಳ್‌] 

; ಹಿರಿಗನ್ನಡ (ನಾ). ಹಿರಿತನವನ್ನು ಪಡೆದ ಕನ್ನಡ: ಸಿರಿಗನ್ನಡಂ ಗೆಲ್ಗೆ ಹಿರಿಗನ್ನಡಂ 
ಗೆಲ್ಲೆ (ಹೊಂಗಳು. ೨೧-೫). (ಹಿರಿ (< ಪಿರಿದು,) + ಕನ್ನಡ ] 

ಹಿರಿಜೇಕು (ನಾ). ಒಂದು ಬಗೆಯ ಜೇಕಿನ ಗಡ್ಡೆ : ಹರಿಜೇಕನು ಪುಡಿಮಾಡಿ ಹಾಗಲ 


45 


ಹಿರಿತನ 


ಬೇರ ಕೆಂಡದಲ್ಲಿ ಈ ಚೂರ್ಣ ಹಾಕಿ ಕಾಸಲು ಮೂಲವ್ಕಾಧಿಯ ಮೊಳೆ ಕರಗುವುದು 
(ಎವೈಎ. ೧೯೬). (ಹಿರ್ಕಿ (< ಪಿರಿದ್ಳು) 3- ಜೇಕು (< ಗೇಕು)] 

ಹಿರಿತನ "ಪಿರಿತನ' ನೋ. 

ಹಿರಿದು "ಪಿರಿದು' ನೋ. 

ಹಿರಿದ್ದು "ಪಿರಿದುಂ' ನೋ. 

ಹಿರಿಪಿಲ್ಲಿ (ನಾ). ದೊಡ್ಡ ಪಿಲ್ಲಿ; ದೊಡ್ಡ ಕಾಲುಂಗುರ: ಹಿ೦ಪಿಲ್ಲಿ ಕಿರಿಪಿಲ್ಲಿ 
ಸುರಳಿ ಸಹಿತವಾಗಿ ಪರಿಪರಿ ವಸ್ತವ ಧರಿಸಿಕೊಂಡಿಹರು (ಜನಗೀ. ೪೪). 

(ಹಿರಿ (ಆ ಪಿರಿದು)+ ಪಿಲ್ಲಿ) 

ಹಿರಿಬೋಗಿ (ನಾ). ಒಂದು ಬಗೆಯ ಸಸ್ಕ: ಕಿರಲ್‌ಬೋಗಿ, ಬೋವುಮರ, 
ಹಿರಿಬೋಗಿ, ಕರ್ಮರ (ಮೃಔಗಿ. ೪೪-೮೭೩). (ಹಿರ್ಕಿ (ಆ ಪಿರಿದು) * ಬೋಗಿ?) 

ಹಿರಿಮಣಿ (ನಾ).೧. ಶಾಲೆಯಲ್ಲಿ ತರಗತಿಯ ಶಿಸ್ತನ್ನು ನೋಡಿಕೊಳ್ಳುವವನು; 
ಮಾನೀಟರು: ಅಂದಿನ ಪೂಜೆಯನ್ನು ವರ್ಗದ ಹಿರಿಮುಣಿಯು ಸಾಂಗವಾಗಿ | 
ನೆರವೇರಿಸಿದನು (ಜಯಂತ. ೧೪). ೨. ಮುಖಂಡ; ನಾಯಕ: ಕಬಾಡಿಗರಿಗೆಲ್ಲ 
ಹಿರಿಮಣಿಯಾತ (ಶರಚ. ೨): ಊರಿನ ಹಿರಿಮಣಿಗಳು ಅವರ ಕುದುರೆಯ ಹಿಂದೆ ಹಿಂದೆ 
ಇಡೀ ದಿನ ಓಡುತ್ತಲೇ ಇದ್ದರು “(ಪ್ರೇಮಾಶ್ರ. ೧). [- ತುಳು. ಹಿರಿಮಣಿ] 

ಹಿರಿಮದ್ದು (ನಾ). ಒಂದು ಬಗೆಯ ಔಷಧೀಸಸ್ಕ : ಅಶ್ವಗಂಧಿಫೃತಃ- ಹಿರಿಮದ್ದು, 
ಕಳ್ಳಂಗಡಲೆ . . . `ಕಚೋರ ಇವು ಸಮಾನ (ವಿವೈಎ. ೧೧): ಹಿರಿಮದ್ದಿನ ಬೇರು ಬನ್ನಿ 
ಸೊಂಡೆಬೇರು . . . ವಾತಾರ್ಧಿಕಾ ಇವೆಲ್ಲವಂ ಪರಿಹರಿಸುವುದು (ದ್ರಾಕ್ಟಾಚೂ. ೪-೯). 

[ಹಿರಿ (ಆ ಪಿರಿದು) 3- ಮದ್ದು (ಆ ಮರ್ದು)) 

ಹಿರಿಮರ (ನಾ). ದೊಡ್ಡಮರ; ಮಹಾವ್ಯಕ : ಸ್ಥಿರವಾಗಿ ನಿಂತೀದಿ ಹಿರಿಮರವೆ ನೀ 
ಎನ್ನ ಹರಮಲ್ಲನನು ಕರಿಡಿದೆಯಾ (ದ್ದವು. ೫-೬). (ಹಿರಿ (£: ಪಿರಿದು,) 4 ಮರ] 

ಹಿರಿಮೆ "ಪೆರ್ಮೆ' ನೋ. 

ಹಿರಿಮೆಕ್ಕೆ (ನಾ). ಮೆಕ್ಕೆಯಲ್ಲಿ ಒಂದು ಬಗೆ: (8. 

(ಹರಿ (< ಪಿರಿದು,)** ಮೆಕ್ಕೆ) 


15 


20 


ಹಿರಿಯಏಲಕ್ಕಿ (ನಾ). ಒಂದು ಬಗೆಯ ಏಲಕ್ಕಿ: ""ಗರ್ಭಸಂಭವ - ಹಿರಿಯ ಏಲಕ್ಕಿ'' 
(ಓಪಧಿ. ೪೭). [ಆ ಏರಿದ, + ಏಲಕ್ಕಿ] 
ಹಿರಿಯಕಡವ (ನಾ). ಜಿಂಕೆಯಲ್ಲಿ ಒಂದು ಬಗೆ; ದೊಡ್ಡ ಸಾರಂಗ (7): 
““ರುಲ್ಲೀ - ಜೀರುಂಡೆಯ ಹುಳು, ಹಿರಿಯ ಕಡವ'' (ಓಪಧಿ. ೬೪). 
[ಆ ಪಿರಿದು, 4 ಕಡವ್ಮ (ಆ ಕಡವೈ)] 
ಹಿರಿಯಕವಳಿ (ನಾ). ಒಂದು ಬಗೆಯ ಬತ್ತ: ""ಮಹಾಶೌಂಡೀ-- ಹಿರಿಯಕವಳಿ'' |30 


(ಓಷಧಿ. ೧೬). [ಇ ಪಿರಿದು, 3- ಕವಳ್ಳಿ (ಆ ಕಟವೆ)) 

ಹಿರಿಯಕಳವಿ (ನಾ). ಒಂದು ಬಗೆಯ ಮುಳ್ಳುಕಂಟಿ,-- ಕಮರಿಕೆ: 
""ಮಹಾಕಟಭಿ: - ಹಿರಿಯ ಕಳವಿ'' (ಓಪಧಿ. ೯೬). 

[ಆ ಪಿರಿದು *” ಕಳವಿ (ಆ ಕಳವೆ, )] 

ಹಿರಿಯಕಿತ್ತೀಳೆ (ನಾ). ಈಳೆಜಾತಿಗೆ ಸೇರಿದ ಮರ ಮತ್ತು ಅದರ ಕಾಯಿ: [ss 
""ಪಾರಿಖಂ - ಹಿರಿಯ ಕಿತ್ತೀಳೆ'' (ಓಪಛ. ೯೬). [ಆ ಪಿರಿದು, + ಕಿತ್ತೀಳೆ) 

ಹಿರಿಯಕ್ಕ (ನಾ). ದೊಡ್ಡ ಅಕ್ಕ: ಹಿರಿಯಕ್ಕನ ಚಾಳಿ ಮನೆಮಕ್ಕಳಿಗೆಲ್ಲ (ಗಾದ). 

(ಹಿ್ದಿ (ಆ.-ಪಿರಿದ್ಕು) * ಅಕ್ಕ] 

ಹಿರಿಯಗಿಡು (ನಾ). ಒಂದು ಬಗೆಯ ಔಷಧೀಸಸ್ಕ : ""ಮಣೀರಕ: -ಹರಿಯಗಿಡು'' 
(ಓಪಧಿ. ೧೧೯). [ಇ ಪಿರಿದು 4 ಗಿಡು) 

ಹಿರಿಯಚುಂಚು (ನಾ). ಒಂದು ಬಗೆಯ ಔಷಧೀಸಸ್ಮ : '"ನಿಶಾರಿಃ-ಹಿರಿಯ 
ಚುಂಚು'' (ಓಷಧಿ. 5೭). [ಆ ಪಿರಿದು 4 ಚುಂಚ್ಚು] 

ಹಿರಿಯಣ್ಣ "ಪಿರಿಯಣ್ಣ' ನೋ. 

ಹಿರಿಯದುಪ್ಪಿ (ನಾ). ಎ ಹಿರಿಯಕಡವ : ""ರಾಮಃ - ಹಿರಿಯ ದುಪ್ಪಿ, 
ವಿಷಹರಮೃಗವು,ಇದನ್ನು ಹಿರಿಯ ಶರಭಮೃಗವೆನ್ನುವರು'' (ಸಿದ್ಧಾಂತಿ. ೧೩೬). 

(< ಪಿರಿದು * ದುಪ್ಪಿ] 


40 


45 


೮೯೦೫ 


10| ಹಿರಿಯಬೆಲ್ಲ (ನಾ). ಒಂದು ಬಗೆಯ ಔಷಧೀಸಸ್ಕ 


ಹಿರಿಯುದ್ದರಿ 


ಹಿರಿಯನೆಲದಾವರೆ (ನಾ). ಒಂದು ಬಗೆಯ ಔಷಧೀಸಸ್ಕ: ""ಪದ್ಮಮೂಲ: - 
ಹಿರಿಯನೆಲದಾವರೆ'' (ಓಷಧಿ. ೯೩). [ಇ ಪಿರಿದು, + ನೆಲದಾವರೆ] 
ಹಿರಿಯನೇಅಿಲ್‌ (ನಾ). ಒಂದು ಬಗೆಯ ನೇರಳೆ; ದೊಡ್ಡ ನೇರಳೆ; 
ಜಂಬುನೇರಳೆ: “ರಾಜಜಂಬೂ - ಹಿರಿಯ ನೇಟ್‌ಲ್‌'' (ಓಪಧಿ. ೧೩೭). 
(ಆ ಪಿರಿದು, 4 ನೇಜ್‌ಲ್‌] 
ಹಿರಿಯಪುಂಡರೀಕ (ನಾ). ಒಂದು ಬಗೆಯ ಔಷಧೀಸಸ್ಮ: ""ಶ್ರೀಪುಷ್ಟೀ- 
ಹಿರಿಯ ಪುಂಡರೀಕ, ಲವಂಗದ ಕುಸುಮು'' (ಓಷಧಿ. ೧೬೭). | ಪಿರಿದು, % ಪುಂಡರೀಕ) 
ಹಿರಿಯಪ್ಪ (ನಾ). ತಂದೆಯ ಅಣ್ಣ; ದೊಡ್ಡಪ್ಪ: ಚಿತ್ತವಿಸು ಹಿರಿಯಪ್ಪ ರಾಘವನೆತ್ತ 
ಹೋದನೋ (ಕೌಶಿರಾ. ೩೨-೧೬). [ಇ ಪಿರಿದು, + ಅಪ್ಪ) 
: ಇಂದ್ರಿಯಾ - ಹಿರಿಯ 
ಬೆಲ್ಲ'' (ಓಷಧಿ. ೧೩). [ಇ ಹಿರಿದು, * ಬೆಲ್ಲ?) 
ಹಿರಿಯಮದ (ನಾ). ಒಂದು ಬಗೆಯ ಸಸ್ಕ : '"ವರ - ಏಳಂಗ. .. ಅಮರದುವಳ್ಳಿ 
ಮಡುವಾಗಲು, ಹಿರಿಯಮದ, ಸೀಸ'' (ಓಷಧಿ. ೧೪೫). (< ಪಿರಿದ್ಯು 4 ಮದ) 
! ಹಿರಿಯಮದ್ದು "ಹಿರಿಯಮರ್ದು' ನೋ. 
ಹಿರಿಯಮರದವಲ್ಲಿ (ನಾ). ಒಂದು ಬಗೆಯ ಔಷಧೀಸಸ್ಕ: ""ಮಧುಪಲಾ- 
ಖರ್ಜೂರ, ಸಿಹಿಮಾದಲ, ಹಿರಿಯಮರದವಲ್ಲಿ, ಮೆದೆ, ಗುಂಜಿ'' (ಓವಧಿ. ೧೨೦). 
(ಆ ಪಿರಿದು 37 ಅಮರದವಲ್ಲಿ (ಆ ಅಮರ್ದುವಳ್ಳಿ)| 
ಹಿರಿಯಮರ್ದು, ಹಿರಿಯಮದ್ದು (ನಾ). ಒಂದು ಬಗೆಯ ಔಷಧೀಸಸ್ಮ: 
""ಅಶ್ವಗಂಧಾ-ಹಿರಿಯ ಮರ್ದು, ಇಂಗು''(ಓಷಧಿ. ೫). ಹಿರಿಯಮದ್ದೂ: 
"“ಕೃಷ್ಣಗಂಧಿಕಾ-ಹಿರಿಯಮದ್ದು'' (ಓಷಧಿ. ೩). [ಆ ಪಿರಿದು 4 ಮರ್ದು) 
ಹಿರಿಯಮೆಕ್ಕೆ (ನಾ). ಒಂದು ಬಗೆಯ ಮೆಕ್ಕೆ : ""ಗೋದುಂಬಾ-ಹಿರಿಯ ಮೆಕ್ಕೆ'' 
(ಓಷಧಿ. ೫೧). (< ಪಿರಿದ್ದು 4 ಮೆಕ್ಕೆ] 
ಹಿರಿಯಯ್ಯ "ಪಿರಿಯಯ್ಕ' ನೋ. 
| ಹಿರಿಯರಸಿ "ಪಿರಿಯರಸಿ' ನೋ. 
ಹಿರಿಯಸಿವನ್ನಿ (ನಾ). ಒಂದು ಬಗೆಯ ಔಷಧೀಸಸ್ಮ :""ವರಾಂಗೀ - ಅರಿಸಿನ, 
ನಾಗದಂತಿ, ಹಿರಿಯಸಿವನ್ನಿ , ಹೆಗ್ಗುಳ್ಳ'' (ಓಪಧಿ. ೧೪೫). 
[ಆ ಪಿರಿದು, 3 ಸಿವನ್ನಿ (ಆ ಸೀವನ್ನಿ)) 
ಹಿರಿಯಸಿಹಿಗೆಣಸು (ನಾ). ಒಂದು ಬಗೆಯ ಗೆಣಸು; ದೊಡ್ಡಗೆಣಸು: 
"“ದೀರ್ಫವೃಂತಾ - ಹಿರಿಯ ಸಿಹಿಗೆಣಸು'' (ಓಷಧಿ. ೭೭). 
[< ಪಿರಿದು *- ಸಿಹಿಗೆಣಸು (< ಸೀಗೆಣಸು)) 
ಹಿರಿಯಹಾಲುಗುಂಬಳ (ನಾ). ಒಂದು ಬಗೆಯ ಕುಂಬಳ; ದೊಡ್ಡ 
ಹಾಲುಗುಂಬಳ : ""ಗೋರಕ್ಷೀ - ಹಿರಿಯ ಹಾಲುಗುಂಬಳ'' (ಓಷಧಿ. ೫೦). 
(< ಪಿರಿದು, 1% ಹಾಲುಗುಂಬಳ ( ಪಾಲ್ಗುಂಬಳ)] 
ಹಿರಿಯಹಿಂಗುಳಪತ್ರ (ನಾ). ಒಂದು ಬಗೆಯ ಸಸ: “`ದೀರ್ಥಪತ್ರಿಕಾ - 
ಒಂದೆಲೆಹೊನ್ನೆ, ಬಿಳಿಯ ಬಜೆ, ಲೋಯಿಸರ, ಹಿರಿಯಹಿಂಗುಳಪತ್ರ'' (ಓಷಧಿ. ೭೭). 
(< ಪಿರಿದು, 4 ಹಿಂಗುಳಪತ್ರ?) 
ಹಿರಿಯಿಸು, ಹಿರಿಸು (ಕ್ರಿ). ೧. ಹರಡುವಂತೆ ಮಾಡು; ಪಸರಿಸು: ಮೊಲ್ಲೆಯನರಳಿಸಿ 
ಕಂಪನು ಹಿರಿಯಿಸಿ ಮೆಲ್ಲನೆ ಬೀಸಿತು ಗಾಳಿ (ಚಂದ್ರವೀ. ೭೩-೯೨). ಹಿರಿಸು: ೨. 
ಇಲ್ಲವಾಗಿಸು; ಪರಿಹರಿಸು; ನೀಗು: ಡಗೆಯ ಹಿರಿಸು |ಪಾಠಾಂ. ಹಿಂಗಿಸು] ಪಾರ್ಥ 
ನೀನೆಂದನಾಗ (ತುರಂಗ. ೪೭-೩೪). ೩. (ತಲೆಕೆಳಗಾಗುವಂತೆ) ಸೀಳಿಡು: ಹಿರಿಸಿದನು 
ಧರಣಿಯಲಿ ಕಾಲಿನಲೊರಸಿದನು ನೋಟಕರ ಧರಣೀಸುರಜನದ ಹಾಹಾರವದ ರಹಿ 
ಮಸಗೆ (ಕುವ್ಮಾಸ. ಓರಿಇ. ೨-೧೪೧). [ಹಿರಿ (< ಪಿರಿ) ಇ- - ಇಸ್ಟು] 

ಹಿರಿಯಾಚಲು "ಪಿರಿಯಾಚಲ್‌' ನೋ. 

ಹಿರಿಯುದ್ದರಿ (ನಾ). ದೊಡ್ಡ ಪ್ರತಿಸ್ಪರ್ಧಿ, - ಎದುರಾಳಿ: ಧರ್ಮಸೇವಾಧುರೀಣ 
ಸುಬ್ಬಶ್ರೇಷ್ಠಿಯವರು ಕಳ್ಳಪೇಟೆ ಹಿರಿಯುದ್ದರಿ, ಕೊಡುಗೈ (ಹನ್ನೊಂದ. ಇ.). 

[ಹಿರಿ (ಆ ಪಿರಿದು) *- ಉದ್ದರಿ) 


ಹಿರಿಯುಬ ಿಣ 


ಹಿರಿಯುಬ್ಬಣ "ಪಿರಿಯುಬ್ಬಣ' ನೋ. 
ಹಿರಿಯೆಲವ (ನಾ). ಒಂದು ಬಗೆಯ ಎಲವದ ಮರ; ದೊಡ್ಡದೂದಿಮರ: 
"`ಮರುವಕಾಪಃ - ಹಿರಿಯೆಲವ'' (ಓವಧಿ. ೧೨೩). (ಹಿರಿ ( ಪಿರಿದು,) *- ಎಲವ) 
ಹಿರಿಯೇಲ (ನಾ). ಒಂದು ಬಗೆಯ ಸಸ್ಕ : ""ಮರುವಕಃ - ಮರುಗ, ಕಳಿಮಾವು, 
ಹಿರಿಯೇಲ'" (ಓಷಧಿ. ೧೧೮). [ಹಿದ್ಮಿ (< ಪಿರಿದು) 3- ಐಲ?) 
ಹಿರಿಯೇಲಕ್ಕಿ (ನಾ). ಒಂದು ಬಗೆಯ ಏಲಕ್ಕಿ; ದೊಡ್ಡ ಏಲಕ್ಕಿ: ""ಘ್ನತಾಚೀ - 
ಹಿರಿಯೇಲಕ್ಕಿ'' (ಓವಧ. ೫೨). (ಹಿರಿ (< ಪಿರಿದು) * ಏಲಕ್ಕಿ] 
ಹಿರಿಯೋಲಗ (ನಾ). ದೊಡ್ಡ ರಾಜಸಬೆ; ದೊಡ್ಡ ದರ್ಬಾರು : ದುಗುಡವೇಕ್ಕೆ 
ಮಗನೆ ಹಿರಿಯೋಲಗವನೀಯೆ (ಕುವ್ಮಾಸ. ೧೨-೨೫). (ಹಿರ್ಡಿ (ಆ ಪಿರಿದು) * ಓಲಗ) 
ಹಿರಿಸು "ಹಿರಿಯಿಸು' ನೋ. 
ಹಿರಿಹಿಗ್ಗ್ಗು (ಕ್ರಿ). ಹೆಚ್ಚು ಆನಂದ ಪಡು; ವಿಶೇಷವಾಗಿ ಸಂತೋಷಿಸು: 
ವಿಜಯದಿಂದ ಹಿರಿಹಿಗ್ಗಿದ ಬ್ರಿಟಿಷ್‌ ಸಾಮ್ರಾಜ್ಕವಾದಿಗಳ ಹೃದಯವು ಉನ್ಮತ್ತವಾಗಿತ್ತು 
(ರಾಜವ. ೬೯); ಮದುವೆಯೆನಲು ಹಿರಿಹಿಗ್ಗುವರಲ್ಲವೆ ನಿನ್ನೀ ಹರೆಯದ ಕನ್ನೆಗಳು? 
(ನಲ್ಮೆ. ೨೮-೧). 
ಹಿರಿಹಿರಿಹಿಗ್ಗು (ದ್ವಿರುಕ್ತಿ) : ಗಂಗೆಯ ತಾಯಿ ಇದನ್ನು ಕಂಡು ಹಿರಿಹಿರಿಹಿಗ್ಗಿ 
(ಸುವರ್ಣ. ೨೮); ಬೆನ್ನು ಚಪ್ಪರಿಸಿಕೊಂಡು ಹಿರಿಹಿರಿಹಿಗ್ಗಿದ (ಹುಚ್ಚುಹು. ೧೬). 
[ಹಿರ್ಮಿ( ಪಿರಿದು) * ಹಿಗ್ಗು (ಆ ಹಿಳ್ಗು)) 
ಹಿರಿಹಿಗ್ಗು (ನಾ). ಅತಿಶಯವಾದ ಆನಂದ; ಹೆಚ್ಚು ಸಂತೋಷ: ಮನಸ್ಸಿನಲ್ಲಿ 
ಗಾಳಿಗೋಪುರ ಕಟ್ಟಿಕೊಂಡು ಹಿರಿಹಿಗ್ಗಿನಲ್ಲಿ ಮೆರೆಯುವುದೂ ಉಂಟು (ಶಿಕ್ಷದ. ೧೧೪). 
(ಹಿರಿ (ಆ ಪಿರಿದುು) + ಹಿಗ್ಗು (ಆ ಪಿರ್ಗು)) 
ಹಿರಿಹುದ್ದರಿ (ನಾ). ಎ ಹಿರಿಯುದ್ದರಿ: ಅಶೋಕನೂ ಕರೀಮನೂ ಹಿರಿಹುದ್ದರಿ 
ಗಳಾದರು (ಕಪಪು. ೪-೪೭). (ಹಿರಿ, (< ಪರಿದು,) + ಹುದ್ದರ್ಮಿ] 
ಹಿರೀಕ (ನಾ). ಹಿರಿಯವನು; ದೊಡ್ಡವನು: ಏನೋ ಹಿರೀಕರ ಪುಣ್ಮ . . . ನಿಮ್ಮ 
ಹೊಟ್ಟೆಯಲ್ಲಿ ಇಟ್ಟುಕೊಂಡು ಕಾಪಾಡುತಿದೀರಿ (ಮಲ್ಲಿ. ೨೬); ಒಳ್ಳೆ ಪ್ರಾಯದ ಮನುಷ್ಯ 
ಅನ್ಕಾಯವಾಗಿ ಕೆಟ್ಟು ಹಾಳಾಗಿ ಹೋಗುತಾನಲ್ಲಾ ಅಂತ ಕೇರಿಯ ಹಿರೀಕರಿಗೆ ತುಂಬ 
ವೃಥೆಯಾಯಿತಂತೆ (ನಡದಾ. ॥, ೧೦೪). "ಸರೀಕ' ಹೋ. 
[ಹಿರ್ಮಿ(ಆ ಪಿರಿದು,) * - ಕೃ) 
ಹಿರೀಚಲು "ಪಿರಿಯಾಚಲ್‌' ನೋ. 
ಹಿರುಗ (ನಾ). ಲೂಟಿಮಾಡುವವನು: ಕುನ್ನಿ ಮರುಳಜೋಗಿ ಹೆಗ್ಗ ಹಿರುಗ 
ಬೊಮ್ಮಕನ್ನೆಕಸವ ಕಟಬಾಂಡ್ಕರೆನ್ನಿಸಿ ನಾಮವೆತ್ತಿಹಪರವಳಿದರ್ಗೆ ನಿನ್ನೊಲವುಂಟೆ ರಂಗೇಶ 
[ಆ ಹಿರ್ಕಿ (ಆ ಪರ್ಕಿ) 3 -ಗ್ನ] 
ಹಿರುಡು (ನಾ). (1): ಓಟಕ್ಕೆ ನಾಣ್ಣುವನೆ ಒಂದಿಟಿವಾತನ್‌ ಹಿರುಡವನ್‌ (ಮರಿ. 
[?] 
ಹಿರೇಕಣಿಗಲು (ನಾ). ಒಂದು ಬಗೆಯ ದೊಡ್ಡ ಜಾತಿಯ ಕಣಿಗಲು: ದೇವಗರಿಗೆ, 
ಹಿರೇಕಣಿಗಲು, ನೇರಳೆಮಾವು, ದೀವರಿಗೆ, ಚಿಕ್ಕಕಮರಾಕ್‌ಮರ, ಕಾಡುಜೀರಕ (ಮೈಔಗಿ. | 
( ಪಿರಿದು, 4 ಕಣಿಗಲ್ಲು (ಆ ಕಣಗಿಲೆ,)) 
ಹಿರೇತಂಗಡಿ (ನಾ). ಒಂದು ಬಗೆಯ ತಂಗಡಿಗಿಡ : ಸೀಮೇತಂಗಡಿ, ಹಿರೇತಂಗಡಿ 
(ಮೈಔಗಿ. ೧೯-೩೩೮). [ಇ ಪಿರಿದು * ತಂಗಡಿ) 
ಹಿರೇಮುತ್ತುಕ (ನಾ). ಒಂದು ಬಗೆಯ ಮುತ್ತುಗಡ ಮರ: ಆ ಚಕ್ರಂಗಳ ರೂಪು 
ಹಿರೇಮುತ್ತುಕದ ಪುಷ್ಪದೋಪಾದಿಯಲ್ಲಿ ಪ್ರಕಾಶಿಸುತ್ತಿರ್ಪುದು (ವಚಶಾ. 1, ೧೭೮). 
(< ಪಿರಿದು, * ಮುತ್ತುಕ (ಆ ಮುಖ್ತುಗ)| 
ಹಿರ್ರನೆ "ಹಿಟ್ಮನೆ' ನೋ. 
ಹಿರ್ಗು "ಪಿರ್ಗ' ನೋ. 
ಹಿಲ, ಹೀಲ, ಹೀಲೆ (ನಾ). ಒಂದು ಬಗೆಯ ಮರ : ಚದುರನೌಡಲ ಕಾಯ 
ರುದ್ರಾಕ್ಷೆಯ ಮಾಡಿ ಬದನೆಯ ಕಾಯ ಲಿಂಗವನು ಮುದದಿಂ ಧರಿಸಿದ ಹಸ್ತತಾವಡವೆಂದು 
ಅದಜೌೊಳು ಹಿಲದ ಕಾಯ (ಎಜಸಾಂ. ೧-೯೮); ಅರನೆಲ್ಲಿ ಹಿಲ ತಾಳ ಗರಚಿಗಳ್‌ 


(ಶತಸಾಂ. ೧೨-೬೫). 


೧೯೧೬, ೧೩-೧೦: 900). 


೩೮-೭2೯). 


೮೯೦೬ 


ಹಿಸಿಕು 


(ರುಕ್ಮಾಂಗ. ೧೦-೩). ಹೀಲ: ""ಬಂಗರಳಿಯೆನೆ ಹೀಲವಕ್ಕು'' (ಮಂಗಲಾ ೩೬-೧೭). ಹೀಲೆ: 
ಸರಲೆಯಿಂ ಹೊರಲೆಯಿಂ ಹಾಲೆಯಿಂ ಹೀಲೆಯಿಂ ತೊರಲೆಯಿಂ ನೀಲಿಯಿಂ ಹೊಂಗಿಯಿಂ 
೬ ೬ ೬ ಶಾಡೆಸೆದುದು (ನಂದಿಮಾ. ೧೩-೧೨). (7 

ಹಿಲಮೋಚಿಕೆ (ನಾ). ಒಂದು ಬಗೆಯ ಸಸ್ಯ: ""ಕಲಂಬೀ, ಉಪೋದಕಾ, ಮೂಲಕಂ, 
ಹಿಲಮೋಚಿಕಾ, ವಾಸ್ತುಕಂ . . . ಚಿಲಿಕೆಸೊಪ್ಪು, ಚಕ್ರವರ್ತಿಕೆಸೊಪ್ಪು ಈ ತರಕಾರಿಗಳಿಗೆ 
ಹೆಸರುಗಳು'' (ಸಿದ್ದಾಂತಿ. ೧೪೮). (ಸಂ. ಹಿಲಮೋಚಿಕಾ] 

ಹಿಲಾಲು, ಇಲಾಲ್‌, ಇಲಾಲಿ, ಇಲಾಲು, ಹಿಲ್ಲಾಲು (ನಾ). ಬಟ್ಟೆಯನ್ನು 
ಎಣ್ಣೆಯಲ್ಲಿ ನೆನೆಯಿಸಿ ಮಾಡಿದ ದೀವಟಿಗೆ; ಪಂಜು; ಕಕ್ಕಡ: ಸೂರಿಯಪಾನ 
ಚಾಮರಸಾಲು ಪಂಜುಗಳು ಹಿಲಾಲು ಓಲಗಿಸುವ ನಾನಾವಾದ್ವ-ಭಸದಿಂ (ಗೋಮಟೇ. 
೧೭-೨೯); ಕರದ ದಿವಟಿ ಹಿಲಾಲುಗಳ ಭಾಸುರ ಜಗಂಜ್ಕೋತಿಗಳ ಕಾಂತಿಸ್ಫುರಿತ 
ಸೂರ್ಯಜ್ಯ್ಕೋತಿಗಳ ಸಾಲುಗಳು ಬೆಳಬೆಳಗೆ (ಅನಂರಾ. ೧-೨೪-೩೫); ದಕ್ಷಿಣಹಸ್ತದಿ 
ಪ್ರಜ್ವಲಿಸುತ್ತಿದೆ ಉರಿವ ಹಿಲಾಲು (ಕೋಗಿಲೆ. ೭೪-೧). ಇಲಾಲ್‌: (8). ಇಲಾಲಿ: ತೇರಿನ 
ಮುಂದೆ ಇಲಾಲಿಗಳನ್ನು ಹಿಡಿದು ಹೋಗುತ್ತಾರೆ (ರೂಢಿ). ಇಲಾಲು: ಖಾನಾ 
ಓಲಗದವರು, ಒಂದು ಚೋಡಿ ತಾಫೆದವರು, ಇಲಾಲುಗಳು . . . ಕಳುಹಿಸಬೇಕೆಂದು 
ಅಪ್ಪಣೆಯಾಯಿತು (ಮಾಮರಾ. ೬೫). ಹಿಲ್ಲಾಲು: ಅದೇನು ಉತ್ಸವ . . . ಹತ್ತಿಪ್ಪತ್ತು 
ಹಿಲ್ಲಾಲುಗಳು ಉರಿಯುತ್ತಿವೆ (ಬೆಟ್ಟಹೂ. ೧೨). («- ಅರ. ಮರಾ. ಹಿಲಾಲ್‌) 

ಹಿಲುಕು, ಹಿಳುಕ್ಕು (ನಾ). ಭಾಗ; ಚೂರು: ಬೆಳ್ಳುಳ್ಳಿಯ ಹಿಲುಕುಗಳನ್ನು ಬಿಡಿಸಿ 
ಒಗ್ಗರಣೆಗೆ ಹಾಕು (ರೂಢಿ). ಹಿಳುಕ್ಕು: ಬೀಜದ ಬೆಳ್ಳುಳ್ಳಿಯ ಹಿಳುಕುಗಳನ್ನು ಸೀಳಿದರೆ 
ಮೊಳಕೆ ಬಂದಿರುವುದು ಚೆನ್ನಾಗಿ ಕಾಣಿಸುತ್ತದೆ (ತರಬೆ. ೩೦). (1 

ಇ| ಹಿಲ್ಲಾಲು "ಹಿಲಾಲು' ನೋ. 

ಹಿಲ್ಲುಗಾಅ್‌ಕೆ (ನಾ). ಮೋಸಗಾರಿಕೆ; ಕಪಟ: ಹದಿರು ಹೋರಟೆ ಠಕ್ಕು 
ಹಿಲ್ಲುಗಾಬ್‌ಕೆ ಗನ್ನಗದುಕು . . . ವೇಶ್ಕಾಸುದತಿಯರೊಳಗಿರುತಿಹವು (ಚಂಪ್ರಸಾಂ. 
೧೮-೮೫). (ಹಿಲ್ಲು, (17 ಆ- ಮರಾ. ಹಿಲ್ಲಾ ಎ ಯುಕ್ತಿ) '- - ಕಾಜ *- - ಇಕೆ] 

ಹಿಲ್ಲೋಲ ( ನಾ). ಹುಚ್ಚಾಟಿಕೆ; ವಿಚಿತ್ರವರ್ತನೆ: ಹೆಂಡತಿ ಮಕ್ಕಳ ಉಲ್ಲಾಸ 
ಹಿಲ್ಲೋಲದಲ್ಲಿಯೂ ವಿಚಾರಪರಮುಖಹೊತ್ತು ನೋಡಿದ ಪ್ರಥಮವೆ ವೈದ್ಯನಾಥ 
ಸಂಶಯಪರಿಚ್ಛೇದಮಾಡಿಬಿಡುವ ಹಾಗೆ . . . ಎಂದ (ಸುಖವ. ೧೧೩).  |ಸಂ.) 

ಹಿಲ್ಲೋಲಿತ (ನಾ). ಸ್ವಚ್ಛಂದವಾಗಿ ಬೆಳೆಯುವ ವೃಕ್ತಿ: ಶಕುಂತಲೆ ಅಲ್ಲಿಯ 
ತರುಲತೆಗಳ ಕೂಡಕೂಡ ನವಯೌವನದಲ್ಲಿ, ದೇಹಮನಗಳಲ್ಲಿ ಹಿಲ್ಲೋಲಿತಳಾಗಿ 
ಬೆಳೆಯುತ್ತಿದ್ದಳು (ನಿಬಂಧ. 1,೩೮೧). [ಸಂ.] 

ಹಖ। ಹಿವ (ನಾ). ಹಿಮ; ಮಂಜು: '"ಹಿವಂ ಹಿಮಮಕ್ಕುಂ'' (ಕರ್ಣಾನಿ. ೨೬); ಮಕಾರಕ್ಕೆ 

ವಕಾರಂ -- ಅಮರೀ -- ಅವರಿ... ಹಿಮ - ಹಿವ (ಶಮದ. ೨೬೩ ಪ್ರಯೋ); ಬಿಸಿಲ 
ಜಳಕ್ಕೆ ಬಾಡದೆ ಬೆಳ್ಲಿಂಗಳ ಹಿವಕ್ಕೆ ಕೋಡದೆ (ರಾಮಾಶ್ವ. ೧೦೧-೪). [ಆ ಸಂ. ಹಿಮ] 

| ಹಿವಗದಿರ (ನಾ). ತಂಪಾದ ಕಿರಣಗಳುಳ್ಳವನು; ಚಂದ್ರ: ""ಜೊನ್ನಡಲಂ . . . 

| ಹಿವಗದಿರಂ, ಕಲ್ತಲೆವಣಿ, ತಿಂಗಳ್‌ - ಈ ೨೦ ಚಂದ್ರನ ಪೆಸರ್‌'' (ಕಶಸಾ. ೨-೨೩); 

ಕಂದನೆರ್ದೆಯೊಳ್‌ ತಾಳ್ದಂ ಹಿವಗದಿರನೆಂದೊಡಿನ್ನುಳಿದವರೇನಂ ಪೊಗಟಲಾರ್ಪರ್‌ 

(ಕಬ್ಬಕಾ. ೧೨೨); ನಗೆಮೊಗವೆಂಬ ಹಿವಗದಿರನಂ ಸಾರ್ದು ಕಳೆದು (ಸೌಂದಪು. ೧೩-೩೮). 

[ಹಿವ *- ಕದಿರ್‌ * - ಅ) 


46 
pS 


5 


10 


15 


25 


ಚ 


ಹಿಶೆ "ಹಿಸ್ಸೆ' ನೋ. 
ಹಿಷಾರೆ "ಇಷಾರೆ' ನೋ. 

40] ಹಿಸಕು "ಪಿಸುಂಕು' ನೋ. 

ಹಿಸಿ ನೋ. 

ಹಿಸಿಕ, ಹಿಸುಕ (ನಾ). ಒಡೆಯುವವನು; ಸೀಳುವವನು: ಇಕ ಪ್ರತ್ಮಯಕ್ಕೆ - 
ಕರಿಕಂ, ಅಸಿಕಂ, (ರಸಿಕಂ) ಹಿಸಿಕಂ, ಬಾರಿಕಂ (ಶಮದ. ಕಿ.೨೦೩ ಪ್ರಯೋ). ಹಿಸುಕ: 
ಚ್ಲಾನಿಗಳು ಮೌನಿಗಳು ಪರಸಂಧಾನರಲ್ಲಿಹರಲ್ಲದೆ ಹೀನ ಹಿಸುಕರು ಹಿಂಸೆಪಾತಕರೇನು 
ಇಲ್ಲ (ಶರಲೀ. ೧೬೭-೫). ಓಹಿಸಿ (ಆ ಪಿಸಿ) +- ಕಃ 

ಹಿಸಿಕು 'ಪಿಸುಂಕು' ನೋ. 


4 » 
ಪಿಸ್ಲಿ 


4s 


ಹಿಸಿತಿನ್‌ ೮೯೦೭ ಹಿಲ್ಮನೆ 


ಹಿಸಿತಿನ್‌ (ಕ್ರಿ). ಹರಿದು ತಿನ್ನು: ಈ ಉಭಯದ ಮಾರ್ಗ ಅಜ್‌ವ ಅಜ್‌ವಿಂಗೆ ಹಿಸಿ | | ಹಿಳುಕುಗಟ್‌ (ನಾ). ಬಾಣದ ತುದಿಗೆ ಕಟ್ಟಿರುವ ಗರಿ : ಪ್ರಳಯದಿವಸದ 


[ವಾಠಾಂ. ಹೇಸಿ]ತಿಂಬ ಕರಣಕ್ಕೆ ಒಡಗೂಡಿದ ಸ್ನೇಹ ಉಂಟೆ (ಸಕವ.ಕ. ॥. ೬೩೭-೧೮೧೦); ಪಟುಪವನನೀ ಹಿಳುಕುಗಚೌಯೊಳುದಿಸಿದುದೊ (ಕುವ್ಮಾಭೀ. ೪ ೧೯); ಹಳಚುತಿರ್ದವಖಂಡ 

ಶಾಲ ಹಿಸಿತಿಂಬ ಶಂಕಯಿಂದಾ ಪಾದರಕ್ಷೆಗೆ ತೈಲಮಂ ಮೊದಲೆ ತೀಡುವಂತೆ (ಚೇರಮ. ತಾಸ್ತ್ರದ ಹಿಳುಕುಗಣಿಗಣೆಯಲಗು |ಪಾತಾಂ. ಗಳುಗುಡಿಯಿಆಿದು. ಗಣಿ ಗಲಿಯಲಗು! 

೧-೨೩). (ಡಿಸಿ (ಆ ಸಿ) + ತಿನ್‌) | | ಹೂದೆಸಿದವವನಿಮಂಡಲವ (ತೊರರಾ. ೬-೨೫ ೧೨೫). !ಹಿಳುಕು, (< ಎಳ್ಳು) + ಗಮ್‌) 

ಹಿಸುಕ 'ಹಿಸಿಕ' ನೋ. 5! ಹಿಳುಕುಗೆನ್ನೆ (ನಾ). ಶರಸಂಧಾನ ಮಾಡಿದಾಗ ಬಾಣದ ಗರಿಯ ಭಾಗ ಅಥವಾ 

ಹಿಸುಕು "ಪಿಸುಂಕ' ನೋ. | |: ಹಿಂಭಾಗ ಸೋಕಿದ ಕೆನ್ನೆ (2): ಹಿಳುಕುಗೆನ್ನೆಯ ಹೂಗರುಮೋಜ ಯ ಬಿಗಿದ 
| 


ಹಿಸುಕ್ಕು (ನಾ). ಆಮುಕುವಿಕೆ; ಒತ್ತುವುದು: `"ಮ್ರದ್‌,ಮ್ರದಿಃ, ಮ್ರದನಂ, | 


| ಹುಬ್ಬುಗಳ ಕಳಶಜನ ಸುತನೌಕಿದನು (ಜುವ್ಮಾರ. ೨ ೨೫೬%. 
ಮ್ರದನೀಯಂ, ಮ್ರದ್ಧಂ, ಮ್ರಾದೃಂ - ಈ ೬ ಹಿಸುಕು'' (ಕಾಶಕೃ. ೧೩೫). [೮ ಪಿಸುಂಕು] | 


[ಹಿಳುಕು, (ಆ ಪಿಳ್ಕು) + ಕನ್ನೆ) 


ಹಿಸುಗ್ಗು "ಪಿಸುಂಕು' ನೋ. | ಹಿಳುಗಾಡಿಸು "ಪಿಳುಗಾಡಿಸು' ನೋ. 

ಹಿಸುಣ್ಕ "ಪಿಸುಣ್‌' ನೋ. [10| ಹಿಳುಹು (ಕ್ರಿ). ನಾಶಮಾಡು: ಧೀರ ಎಟರು ಎಂಬ ಸಾರಮಾತ್ರವನೆಲ್ಲ ಹೀರಿ ಹಳುಹಿ 
ಹಿಸುಣ್ಮ "ಪಿಸುಣ್ಮ' ನೋ. | |. ನಾವು ಬಿಸುಡೆ (ಅಮುಸಾಂ. ೩-೯೦). |ಆಹಿಳ್ಳಿ * -ಹು (ಆ-ಪ್ಪು) 

ಹಿಸುಣತೆ "ಪಿಸುಣತೆ' ನೋ. ಹಿಳ್ಕಂಬು (ನಾ). ಗರಿಯಿಂದ ಕೂಡಿದ ಬಾಣ: ಕಾಳ್ಕಿಚ್ಚು ಸುತ್ತುರಿಯೆ ಹಿ|ಪಾಠಾಂ. 


ಹಿಸುಣಾಡು 'ಪಿಸುಣಾಡು' ನೋ. | ಹೇ।ಳ್ಕಂಬು ತಾಗುತಿರೆ (ಕುಮುರಾ. ೧೩-೨೧). (ಹಿಳ್ಕು ( ಪಿಳ್ಕು) 4 ಅಂಬು] 
ಹಿಸುಣಿಕೆ (ನಾ). ಚಾಡಿಹೇಳುವುದು; ಚಾಡಿಕೋರತನ : ಹರಿಯ ಹಿಸುಣಿಕೆಯವರ | ಹಿಳ್ಕು 'ಪಿಳ್ಕು' ನೋ. 
[| 


ಕ 
ಚಿತ್ತವ ಬೆರಸಿ ವೈರವ ಬೆಳಸಿ ಬಂದರು (ಕುವ್ಮಾಭೀ. ೧-೧೯). 15| ಹಿಳ್ಲು 'ಪಿಳ್ಗು' ನೋ. 


[ಹಿಸುಣ (< ಪಿಸುಣ) + - ಇಕೆ] ಹಿಳ್ಲು 'ಪಿರ್ಗುು' ನೋ. 
ಹಿಸುಣಿಗ "ಪಿಸುಣಿಗ' ನೋ. ಹಿಳ್ಳನೆ (ಅ). ಕೂಡಲೆ; ತಟ್ಟನೆ: (8. (ಹಿಳೆ * - ಅನೆ! 
ಹಿಸುಣು "ಪಿಸುಣ್‌'ನೋ. ಹಿಳ್ಳಯಿಸು, ಹಿಳ್ಳಿಸು (ಕ್ರಿ). ಅಗಲಿಸು; ಬಿರಿಯಿಸು: ಆ ಪ್ರಶ್ನೆಮಾಲಿಕೆಗೆ 
ಹಿಸೆ "ಹಿಸ್ಸೆ' ನೋ. ನಾಚಿಕೆಪಟ್ಟುಕೊಂಡು ತುಟಿ ಹಿಳ್ಳಯಿಸಿ ನಗುತ್ತಾ ಪೀಂಚಲು ಹೇಳಿದಳು (ಮಲೆಮ. ೨೨೩). 
ಹಿಸ್ಸೆ, ಹಿಶೆ, ಹಿಸ (ನಾ). ಪಾಲು; ಭಾಗ:"ಕೆರೆ ಕೆಳಗಣ ಸರಕಾರದ ಹಿಸ್ಸೆ ಭೂಮಿ |20, ಹಿಳ್ಳಿಸು: ಹೇಷಾರವದಿ. . . ರೋಷಾಗ್ನಿ ನೇತ್ರ ಜ್ವಲಿಸಿ ಹಿಳ್ಳಿಸಿ ನಾಶಿಕದೃಬ್ಬರಿಸಿ 
ಯಲ್ಲಿ ಕಂಠೀರಾಲ: ಯಿಂನೂರ ಐವತ್ತು ವರಹಾದ ಭೂಮಿಯಂನ್ನು ನಿರುಪಾಭಿಕ | | (ಪ್ರಭಾ ೫೨-೩). (4 - ಇಸ್ಟು] 
ಸರ್ವಮಾನ್ಯವಾಗಿ ನಡಶಿಕೊಂಡು ಬರುವಂತೆ . . . ಅಪ್ಪಣೆ ಮಾಡಿಶಿಕೊಟ್ಟುಯಿದೆ | | ಹಿಳ್ಳಿ, ಹಿಳ್ಳೈ (ನಾ). ಕೊಂಬೆ; ರೆಂಬೆ; ಟೊಂಗೆ: 'ಹಿಳ್ಳಿಯೊಡೆ' ಪರಾ. ಹಿಳ್ಳೈ: 
(ಮೈಅರಿ. ೧೯೩೬.೩೮ 7೪; 1628); ಒಂದು ಹಿಸ್ಸೆ ದವಸ ಎರಡು ಹಿಸ್ಸೆ ನಗದು ಸಹಾ "ಹಿಳ್ಳೊಡೆ' ಪರಾ. (1 


ಕೊಡುವದು (ಮಯುವಂ. ॥. ೭೭); ನಿನ್ನ ಹಿಸ್ಸೆ ನೀ ತಗೊಂಡು ಹೋಗು (ಕಾನೂರು. ೨೭೩). ಹಿಳ್ಳಿಯೊಡೆ, ಹಿಳ್ಳೊಡೆ (ಕ್ರಿ). ೧. ಕವಲೊಡೆ; ರೆಂಬೆಯೊಡೆ : ""ಅಪ್ರಕಾಂಡಃ, 
ಹಿಶೆ: ನಮ್ಮೊಳಗೆ ಹಿಶೆಯಾಗಲೇಬೇಕೆಂದು ತೀರ್ಮಾನವಾಯಿತು (ಕುರುಕಾ. ೧೫೩). ಹಿಸೆ: |25| ಸ್ತಂಭಃ, ಗುಲ್ಮಃ - ಈ ೩ ಹಿಳ್ಳಿಯೊಡೆದು ಬೆಳೆದ ತೃಣಧಾನ್ಶಂಗಳು'' (ನಾಚರಾ. ೧೦೫). 


ಪರಮೇಶ್ವರಯ್ಯನ ಮನೆ ಹಿಸೆಯಾಯಿತು (ಸೃವ್ನಹೊ. ೫); ದನಕರುಗಳ ಹಿಸೆಯಾಯಿತು ಹಿಳ್ಳೊಡೆ: ೨. ಗುಂಪು ಚದುರು: ಸಿಗುಚೆದ್ದ ರೋಮಂ ಕೆದಲ್‌ ಮೆಳ್ಳಿಸುವ 
(ಅಲ್ಪವಿ. ೯೯). (ಇ- ಅರ.ಹಿಂ. ಮರಾ. ಹಿಸ್ಸಾ! ಕಣ್ಣುದಾಡೆಗಳಿಂದ ಕಿಡಿಯುದುರೆ ಹಿಳ್ಳೊಡೆದು ಹಿಂದೆ ಮರಳ್ಲೆಕ್ಕಲಂ ಬೀದಿವರಿದುದು 
ಹಿಸ್ಸೆದಾರ (ನಾ). ಪಾಲುಗಾರ; ಭಾಗಸ್ಥ : ಇನ್ನು ಕೆಲವೇ ವರ್ಷಗಳಲ್ಲಿ ಆ ಕಂಪನಿಯ ಬೇಂಟೆಕಾಅರೊಳಗೆ (ಹಚಕಾ. ೬-೧೧). ಹಳ್ಳಿ * ಒಡೆ) 
ಹಿಸ್ಸೆದಾರರು ದಿವಾಳಿಯಾಗುತ್ತಾರೆ (ಪಂಜಪಂ. ೨೦೫). (ಹಿಸ್ಸೆ --:- ದಾರ] ಹಿಳ್ಳಿಸು "ಹಿಳ್ಳಯಿಸು' ನೋ. 
ಹಿಳಕು "ಪಿಳ್ಕು' ನೋ. [| “ಪಿಳ್ಳೆ' ನೋ. 
ಹಿಳಗು 'ಪಿಳ್ಗು' ನೋ. | ಹಳ್ಳಿ 'ಪಿಳ್ಳೆ' ನೋ. 
ಹಿಳಲು "ಪಿಣಿಲ್ಮ್‌' ನೋ. ಹಿಳ್ಳೆ "ಹಿಳ್ಳಿ' ನೋ. 
ಹಿಳ್ಳಿ "ಪಿಟ್‌' ನೋ. ಹಿಳ್ಳೆಗಾಲ್‌ "ಎಳ್ಳೆ ಕಾಲು' ನೋ. 
ಹಿಳ್ಳಿ 'ಪಿಳ್ಲಿ' ನೋ. ಹಿಳ್ಳೆಗಾಲ (ನಾ). ಬಡಕಲಾದ ಕಾಲುಳ್ಳವನು: ಬಹುಪ್ರೀಹಿಗೆ - ಕಡುಚಾಗಿ ಹಿಳ್ಳೆ 
ಹಿಳಿಕು 'ಪಿಳ್ಕು' ನೋ. 35| [ಪಾಠಾಂ. ಹೆಲಿ]ಗಾಲಂ, ನಿಡುಮೂಗಂ (ಶಮದ.ಮ. ೧೭೬ ಪ್ರಯೋ). 
ಹಿಳಿಲ್‌ "ಪಿಣಿಲ್ಮ್‌' ನೋ. (ಹಿಳ್ಳೆಗಾಲ್‌ (< ಪಿಳ್ಳೆಕಾಲು) + - ಅ 
ಹಿಳಿಲ್ಲು 'ಪಿಣಿಲ್ಮ್‌' ನೋ. ಹಿಳ್ಳೆಗಾಲು "ಪಿಳ್ಳೆಕಾಲು' ನೋ. 


ಹಿಳಿಲ್ಲು (ನಾ). ದನಗಳಿಗೆ ತಿನ್ನಿಸುವ ಒಂದು ಬಗೆಯ ಮೇವು (7): ಹುರುಳಿ, ಹಿಳ್ಳೊಡೆ "ಹಿಳ್ಳಿಯೊಡೆ' ನೋ. 
ಹೊಟ್ಟು, ಓಿಳಿಲು, ಇಂಥ ಖರ್ಚಿನ ಬಾಬ್ತು ಇಲ್ಲದೆ ಬಿಟ್ಟಿ ದೊರೆಯುವ ಸರಾಯಿಯಿಂದಲೇ | | ಹಿಳ್ಳೊಡೆಯಿಸು (ಕ್ರಿ). ಕವಲೊಡೆಯುವಂತೆ ಮಾಡು: ಕುದುರೆಯ ಹಿಂಡ ಹಿಳ್ಳೊಡೆ 


ಹೋರಿಗಳು ಖಂಡಗಟ್ಟುವುದಾದರೆ. .. ಧರ್ಮ, ನೀತಿ ಯಾರಿಗೆ ಬೇಕು? (ಬೆಳುಮ. ೧೬೩). |40| (ವಾಶಾಂ. ಹಿಂಡೊಡೆ|ಯಿಸಿದನು ಬಂದು ಕದುಬುವ ಕಾಲುಪಾಯಕರ ಮೆದೆಗೆಡಹಿದನು 
[?] (ಕುರಾಸಾಂ. ೧೩-೧೩). [ಹಿಳ್ಳೊಡೆ (ಎ ಹಿಳ್ಳಿಯೊಡೆ) + - ಇಸು] 


ಹಿಳಿಸು (ಕ್ರಿ). ಸುರಿಸು; ಸೂಸು: ಕೊಳಲಿನ ಸರಗಳು . . . ಹೃದಯದಲ್ಲಿ | | ಹಿಲ್ಲನೆ, ಹಿರ್ರನೆ (ಅ). ಅತಿಶಯವಾಗಿ; ಹೆಚ್ಚಾಗಿ. ಹಿರ್ರನೆ. 
ನರ್ತಿಸುತ್ತಾ ಬಗೆಬಗೆಯ ರಸವನ್ನು ಹಿಳಿಸುತ್ತಿವೆ (ಗೋಕುನಿ. ೪, ಮುನ್ನುಡಿ). ಹಿಲ್ಮಹಿಲ್ಲನೆ (ದ್ವಿರುಕ್ತಿ) : ಹಿಟ್ಲಹಿಲಟ್ಟನೆ ಹೀರಿ ಮುನಿಸುತ ಸುಲ್ಕಸುಟ್ಮನೆ ಸುರಿದು 
1ಹಿ೪, (ಆ ಪಿಟಿ) + -ಸು) | ರುಧಿರವ ಡಟ್ಮಡಲ್ಲನೆ ತೇಗುತಿರ್ದವು ಡಾಕಿನಿವ್ರಾತ (ಮದೇಷ. ೩ ೬೪). ಹಿರ್ರನೆಹಿಗ್ಗು ಎ 
ಹಿಳುಕ್ಕು "ಪಿಳ್ಕು' ನೋ. 4| ಬಹಳವಾಗಿ ಸಂತೋಷಿಸು: ಕೊಂಡಾಡಿದಡೆ ಹಿರ್ರನೆ ಹಿಗ್ಗುವರು (ಮೋಹತ. 


ಹಿಳುಕ್ಕು "ಹಿಲುಕು' ನೋ. ೨೬-೨೩). 1?*- - ಅನೆ) 


ಹಿಲ್‌ 


ಹಿಟ್‌ "ಪಿಬ್‌' ನೋ. 
ಹೀಂಗೆ "ಇಹಗೆ' ನೋ. 
ಹೀಕರಣೆ (ನಾ). ಜುಗುಪ್ಸೆ; ಹೇವರಿಕೆ: ಈ `ಹುರುಳಿಸಾರು, ಹಲಸಿನ ಬೇಳೆ 
ಸೌತೆಕಾಯಿಹುಳಿ - ತಿಂದು ಹೀಕರಣೆ ಬಂದಿತು (ಮರಮ. ೧೨೪). 
[ಹೀಕರಿಸು *- - ಅಣೆ] 
ಹೀಕರಿಸು (ಕ್ರಿ). ಹೀಯಾಳೆಸು; ಅಲ್ಲಗಳೆ; ತಿರಸ್ಕಾ 
ಪರಿಘದಿಂ ಖಡ್ಗದಿಂ ಕೆಡಪಿದನು ರಿಪುಬಲಗಳ (ತುರಂಗ. ೫೨-೩೪); ನಾರಿಯರು ನಡನಡುಗಿ | 
ಆಕರಿಸಿ ಹೀಕರಿಸಿ (ಜನಮು. ೧೫-೪೩); ನನ್ನನ್ನು ಕಂಡು ಹೀಕರಿಸುವುದಿಲ್ಲವೆ? (ದವಹಂ. | 
೧೯೧೬. + -ಇಸ್ಫು) | 
ಹೀಗಳ (ಕ್ರಿ). ಅಲ್ಲಗಳೆ; ತಿರಸ್ಕಾರಮಾಡು: ಸರಸದಿಂದಲಿ ತಪ್ಪುಯಿರ್ದೊಡೆ ಜರಿದು | 
ಹೀಗಳೆಯದಲೆ ತಿದ್ದುತ ಕರುಣವಿಟ್ಟಿದನೋದಿ (ಯಚೋರ. ೬); ನನ್ನ ಮಾತನ್ನು ಹೀಗಳೆಯ | 
| 
I 


ರಮಾಡು: ಹೀಕರಿಸಿದಭಿಮನ್ನು 


ಅ 


ಬೇಡಿರಿ (ಚಟ್ಟಹೂ. ಇ೪). 

ಹೀಗೆ "ಇಹಗೆ' ನೋ. 

ಹೀಚು, ಹೀಸು (ಕ್ರಿ). ೧.ಧ್ವಂಸ ಮಾಡು; ದಮನಮಾಡು: ಕೀಚಕ 
ಮೊದಲವನನುಜರನೆಲ್ಲ ಹೀಚಿ ಬಿಸಾಡಿದ ಮಹಿಮನೆ ( ಪುರಂದ. ೪-೩೮-೨); ಉಚಿತಾಸ್ತ್ರದಿಂ 
ಗೋಚಿದಂ ಹೀಚಿದಂ ಯಸುರಾರಿಯಹಿತಾಸ್ತ್ರವ (ಜಿನಮು. ೨೯-೪೯); ಹೀಚಿದನು ಜನರಂಗ 
ವಾಲಯ ಗೋಚಿದನು (ಬಿಜ್ಜಪು. ೬೭-೧೮). ೨. ನೀಳವಾಗಿಸು; ಹಿಗ್ಗಿಸು: ಕೈಗಳನ್ನು 
ಹೀಚಿದೆ, ಕಾಲುಗಳನ್ನು ಚಾಚಿದೆ (ಮೇದಿಮ. ೬೦); ವಸಂತ ಇಡೀ ಮೈಯನ್ನೇ ಹೀಚಿ 
ತುದಿಗಾಲ ಮೇಲೆ ನಿಂತನು (ಗಂಮಾಯು. ೭೦). ೩. ಪ್ರಯಾಸಪಡು; ಕಷ್ಟಪಡು: 
ಇನ್ನು ನಾನು ತಾಳಿಕಟ್ಟುವ ತನಕ ಅದನ್ನು ಹೀಚಿ ಕಾರ್ಯಗತ ಮಾಡ್ತೀನಿ (ಮಾಮನ. 
ಇ೧ಂ). ಹೀಸು: ಚಂಚುಗಳಿಂದ ನಖದಿಂದಲುಭಯ ಪಕ್ಕಗಳಿಂದಲಿ ಬಾಸುತಂ ಹೀಸುತಂ 
ಮೂಸುತಂ ಮುಸುಕಲು (ಜಿನಮು. ೩೫-೧೫); ಹಾವ ಹಿಡಿದು ಹೀಸಿ ಕರಹುಸಿ ಹೂಜೆಯ 
ಹೇವಗೇಡಿ ಹೈಯೆಂದವರವೋವೊ ಹೊರೆದಪೆ (ಶತಸಾಂ. ೭೮-೧೦೦). (ಇ ಪಿಂಜು | 

ಹೀಚ್ಮು “ಪೀಚ್ಛು' ನೋ. 

ಹೀಚುಗಾಯಿ (ನಾ). ಬಲಿಯದಿರುವ ಕಾಯಿ; ಎಳೆಯ ಕಾಯಿ: ಹುಡುಗರು 
ಹೀಚುಗಾಯಿಗಳನ್ನೇ ಕಿತ್ತು ಹಾಳುಮಾಡಿದ್ದಾರೆ (ರೂಢಿ). 

|ಹೀಚ್ಮು (< ಪೀಚ್ಚು) 3” ಕಾಯ್ಕಿ (ಆ ಕಾಯ್ಕ್‌)] 

ಹೀದೆ (ನಾ). ಸಾರವು ಹೀರಿಹೋದುದು; ಹಿಪ್ಪೆ; ಸಿಪ್ಪೆ: ಅವಳ ಬಾಳ ಹಿಂಡಿ 
ಹೀರಿ ಆಸೆ ಹೀದೆಯುಳಿಸಿತೆನ್ನೆ (ಗಣೇಶ. ೮೯-೧೦); ಅಗಿದು ಉಗಿದ ಕಬ್ಬಿನ ಹೀದೆಯಂತೆ 
ಕಾಣಿಸುತ್ತಿತ್ತಂತೆ (ಕ0ಕಂ. ೨೪). |< ಪೀರ್‌ 

ಹೀನ (ಗು). ೧. ಕೀಳಾದ; ಅಲ್ಪವಾದ: ನಾನಾಪರಿಯಲಿ ಮೋಹ ಮಾಡದಿರು 
ಹೀನ ಮೂತ್ರದ ಕುಳಿಯಲ್ಲಿ (ಪುರಂದ.ಧಾ. ೨-೪೯-೧); ಪ್ರಭುಗಳೆ ನಾನು ಹೀನತಂತ್ರಗಳನ್ನು 
ಎಸಗುವುದಿಲ್ಲ (ಶ್ರೀರಾಯ. ೨೦೫). ೨. ಕೆಟ್ಟ; ದುಷ್ಪ. ೩. ತೊರೆದ; ತ್ಯಜಿಸಿದ: 
"ಹೀನಧ್ರುವ'ಪರಾ. ಇ.ಇಲ್ಲದಿರುವ; ಊನವಾದ. (ನಾ). ೫. ಕೆಟ್ಟುದು: 
ನಾ ಹಿಂದೆ ಮಾಡಿದ ಹೀನಂಗಳೆಲ್ಲವ ತಂದು ಮುಂದಿಳುಹಲು ನಿಮಗೆ ಹಾನಿ (ಮಹಾದೇ. 

೨೮-೫೮); ಮನುಷ್ಯನು ಒಳಿತು ಹೀನಗಳನ್ನು ತಿಳಿಯಬಲ್ಲನು (ಮುಂಬಯು.೪-೧೪). | 
೬. ಕಳಪೆಯಾದುದು ; ಕೀಳಾದುದು: ಗೆಡ್ಡೆಯ ಹೊಲ ಹೀನ ಗೊಡ್ಡುಹೆಂಡತಿ 
ಹೀನ (ಇಂಚಾಪ. ೯೭ -೭೫). ಪಿ. ಕೀಳುಮನುಷ್ಯ; ಅಲ್ಪವೃಕ್ತಿ: ವನನಾಗಾರಿಯನಾಂತ 
ದಂತಿಶಿಶುವೋಲ್‌ ದಿಗ್ಬಂತಿಯೊಳ್‌ ಪೋರ್ಡ ಹೀನನವೋಲ್‌ .... ನೀಡಿಲ್ಲದಳ್ಳಾಡುಗುಂ | 
(ಶಾಂತಿಪು. *-೨೭); ಹೀನರೊಳ್‌ ನಾನತಿಹೀನನಾಗಿ ಅಭಿಮಾನಿಯಾಗಿ ಕಾಲಕಳೆದೆನಲ್ಲ | 
(ಪುರಂದ.ಧಾ. ೨-೪೧-೧). ([ಸಂ.1 | 

ಹೀನಗುಣ (ನಾ). ನೀಚಸ್ವಭಾವ; ಕೆಟ್ಟಗುಣ: ಎನ್ನ ಹೀನಗುಣಗಳನೆಲ್ಲ ಮನ್ನಿಸಿ 
ಸಲಹೊ (ಪುರಂದ. ೪-೧೨೬-೩); ಹೀನಗುಣವಿನಿತಿರದ . . . ಶಿಷ್ಕನ ಶಿರದ ಮೇಲೆಯು 
ತಮ್ಮ ವಕ್ಷಿಣಕರವ ಚಾಚುತಲಿ (ಗಗತಾ. ೨-೨೯). (ಸಂ. 

ಹೀನಜಾತಿ (ನಾ).೧. ಕೀಳುಜಾತಿ. ೨. ಕೀಳುಜಾತಿಯಲ್ಲಿ ಹುಟ್ಟಿದವನು: 
ಗತಿಗೆಟ್ಟು ಹೀನಜಾತಿಗಳೊಡನೆ ಕೂಡಿದೊಡೆ ಸೈರಿಸಂ (ಜೈಮಿಭಾ. ೧೦-೩೯). ([ಸಂ.1 


(ಹೂ + ಕಳೆ) 


ಬ. 


೮೯೦೮ 


ಹೀನಾಧಿಕವಿನಿಮಾನ 


| ಹೀನತನ (ನಾ). ಕೀಳುತನ; ಕೆಟ್ಟತನ: ದಾನಿಗೆ ದೀನತನವೇಕೆ ಜ್ಞಾನಿಗೆ ಹೀನತನವೇಕೆ 
[ಹೀನ + - ತನ] 
ಹೀನತೆ (ನಾ).- ಹೀನತನ: ನಿನ್ನ ಪುಣ್ಮದಿಂದಂ ನೀರೇಜಾನನೆಯಾಂ ದೊರೆಕೊಂಡೆಂ 
ಹೀನತೆಯಂ ಬಿಸುಡು ಮೋಹದಿಂ ಕೂಡೆನ್ನೊಳ್‌ (ಧರ್ಮಾಮ್ಯ ೪-೨೫೬): ಹೆರರೆದುರ್‌ 
ಸ್ವಪ್ರಶಂಸೆಯ ಹೀನತೆಯನಿನಿತು ಲೆಕ್ಕಿಸದೆ ನೋಡುತಿರ್ದಳು ಕನ್ನೆ (ಚತ್ರಾಂಗ. ೧೫-೫೨೫೨). 
(ಸಂ. ಹೀನತಾ। 


(ಸರ್ವಜ್ಞ. ೪೪೩). 


5 


ಹೀನತ್ವ (ನಾ). ಕೀಳುತನ: ನಾನಾ ಜನ್ಮದಿ ಬಹು ಯೋನಿಮುಖದಿ ಬಾಹೊ 
ಹೀನತ್ವವನು ನೀನು ಕಳೆಯಲಾಪೆಯ (ಕನಕ. ೯೩-೧). (ಸಂ.) 
| ಹೀನದೈವ (ನಾ).ಕ್ಲುದ್ರದೈವ; ಕೀಳುದೇವರು: ಹೀನದೈವಗಳ ನಂಬಿದ ಜನರಿಗೆ 


10, ತನ್ನ ಜ್ಞಾನದಿಂದಲಿ ಹರಿಯ ತೋಟ್‌ದ (ಪುರಂದ.ಧಾ. ೧-೭ ೧). ಸಂ.) 
ಹೀನದ್ರುವ (ನಾ). ಮೈಮೇಲೆ ಧ್ರುವ ಎಂಬ ಸುಳಿಯಿಲ್ಲದ ಕುದುರೆ: 
ಹೀನದ್ರುವನುಂ ಪ್ರೋಢಿ'ಸ್ತಾನವಳಿತ್ರಯನುಂ. . . 
(ಅರ್ವಶಾ. ೬-೭)... (ಸಂ. 
ಹೀನನುಡಿ (ನಾ). ಕೆಟ್ಟಮಾತು; ಕೀಳುನುಡಿ: ಹರಿಕಥೆಯನ್ನು ಬಿಟ್ಟು ಹೀನನುಡಿ 
ಸ ನುಡಿಯುವರು (ಪುರಂದ. ೧-೨೮-೨). (ಹೀನ + ನುಡ್ಮಿ| 
ಹೀನಬಲ (ನಾ). ಕಡಿಮೆ ಶಕ್ತಿಯುಳ್ಳವನು: ಹೀನಬಲನನಧಿಕಬಲಂ ತೊತ್ತಲದುಳಿದ 
ನೆಂಬ ಲೋಕದ ಪಲಟ್‌ಪೊರ್ದದೆ ಮಾಣ್ಗೆ (ಆದಿಪು ೧೪-೧೦೨). (ಸಂ. 
ಹೀನಬುದ್ದಿ (ನಾ). ಕೆಟ್ಟ ವಿಚಾರ; ದುರಾಲೋಚನೆ: ಧ್ಯಾನಿಸುವನನುತಲತಿ 
| ಮೌನವನು ಪಿಡಿದು ಬಕಪಕ್ಷಿಯಂತೆ ಹೀನಬುದ್ದಿಗಳ ಯೋಚಿಸಿ ಕುಳಿತು ಫಲವೇನು 
20| (ಪುರಂದ. ಧಾ. ೨-೮೫-೧). ಸಂ.) 
ಹೀನಯಾನ (ನಾ). [ಬೌದ್ಧ] ಬೌದ್ಧಮತದ ಒಂದು ಶಾಖೆ: ಈ ಮಾಧ್ಯಮಿಕ 
| ಸಂಪ್ರದಾಯಕ್ಕೆ ಮಹಾಯಾನವೆಂದೂ, ಯೋಗಾಚಾರಸಂಪ್ರದಾಯಕ್ಕೆ ಹೀನೆಯಾನವೆಂದೂ 
ಹೆಸರು (ಓಂದಸಾ. ೨೫); ಐತಿಹಾಸಿಕಪುರುಷನಾದ ಬುದ್ದನು ಬೋಧಿಸಿದ ಧರ್ಮಕ್ಕೆ 
ಮುಂದೆ ಹೀನಯಾನವೆಂಬ ಹೆಸರು ಬಂದಿತು (ಕಶಾಅ. ೧೧೮). "ಮಹಾಯಾನ' ಪರಾ. 


ಆಲುವರ್ಷದೂಳಟಲ? ಗುಂ 


25 1ಸ0.1 
ಹೀನಯಿಸು "ಹೀನಿಸು' ನೋ. 
ಹೀನಲೋಹ (ನಾ). ಕೀಳುಲೋಹ; ಕೆಳದರ್ಜೆಯ ಲೋಹ: ಕಿರೀಟದೊಳಗೆ 
ಸೊನ್ನಗಾರನು ಹೀನಲೋಹವನ್ನು ಬೆರೆಸಿ ಚಿನ್ನವನ್ನು ತಕ್ಕೊಂಡನೆಂದು ಅರಸನಿಗೆ ಸಂಶಯ 
ಬಂತು (ಮುಂಬಯಿ. ೫-೬೫). !ಸಂ.1 
30| ಹೀನವೃತ್ತಿ (ನಾ). ತುಚ್ಛ ಕೆಲಸ; ನೀಚಕಾರ್ಯ: ಎನಗಗ್ಗಳಿಕೆಯಲ್ಲದೆ ಹೀನ 


ವೃತ್ತಿಯ ಬಳಸಿ ನಡೆಸನು «ಕುವ್ಠಾಉ. ೧೦-೧೬); ಆರ್ಜನೆಗಾಗಿ ಸೇವಾದಿ ಹೀನವೃತ್ತಿ 
ಯನ್ನವಲಂಬಿಸುತ್ತಲೂ ಇರಲಿಲ್ಲ (ಆರ್ಯಧ. ೮೩). ಸಂ.) 

ಹೀನಸುಳಿ (ನಾ).೧. ಮೈಮೇಲೆ ಇರುವ ಅಶುಭಸೂಚಕವಾದ ಕೂದಲಿನ 
ಸುಳಿ: ದನಾ ಪರೀಕ್ಷೆ ಮಾಡೋವಾಗ ಹೀನಸುಳಿ, ಪಾತಾಳಸುಳಿ . . . ಕೊಪ್ಪಲ್ಲು 
ಇವೆಲ್ಲಾನೂ ಚಂದಾಗಿ ನೋಡಿ ಒಳ್ಳೆ ಸುಳಿ ಇರೋದ ತತ್ತಾಲಾ (ಹುಟ್ಟಿಹ. ೧೬೫); 
ಹೀನಸುಳಿ ಬೋಳಿಸಿದರೆ ಹೋದೀತೆ? (ಗಾಡ). ೨. (ಆಲಂ) ಕೆಟ್ಟಚಾಳಿ; 
ದುಷ್ಟಸ್ವಭಾವ: ತಮ್ಮಾಜಿ ಹೀನಸುಳಿಯ ಪ್ರಾಣಿ (ಬಪಹ.! ೩೫). 

(ಹೀನ + ಸುಳ್ಳಿ (ಆ ಸುಟ್ಡ್‌)) 

ಹೀನಸ್ವಿತಿ (ನಾ). ಕೆಟ್ಟಸ್ಸಿತಿ; ದುರ್ದೆಸೆ: ಅವನ ವ್ಯವಹಾರ ತುಂಬ ಹೀನಸ್ತಿತಿ 
ಯಲ್ಲಿದ್ದುವು (ಪುನರು. ೩೧೧). [ಸಂ.] 

ಹೀನಾಂಗ (ನಾ). ಅಂಗಹೀನ; ಅಂಗವಿಕಲ: ಒರ್ವಂ ಹೀನಾಂಗನಂ ಕಂಡಾವುದು 
ಕಾರಣದಿಂತಪ್ಪ ರೂಪಾದುದೆಂದು ಸೆಟ್ಟಿ ಬೆಸಗೊಂಡೊಡೆ (ಚಾವುಂಪು. ೬೩). |ಸಂ.1 

ಹೀನಾಧಿಕ (ನಾ). ಕಡಮೆ ಮತ್ತು ಅಧಿಕ: ಹೀನಾಧಿಕ ಗುಣದೋಷವಿತಾನ 
ಮುಮಂ ಲಿಂಗವಚನಬೇದಂಗಳುಮಂ ಮಾನಧನರಣಿದು ಪೇಟ್ಲೆ (ಕವರಾ. ೩-೮೬). 

1ಸಂ.] 
ಹೀನಾಧಿಕೆಎನಿಮಾನ (ನಾ). [ಜೈನ] ಅಸ್ತೇಯಾಣುವ್ರತದ ಐದು ಬಗೆಯ 


35 


40 


4s 


ಹೀನಾಮಾನ ೮೯೦ 


ಅತಿಚಾರಗಳಲ್ಲಿ ಒಂದು; ವಸ್ತುಗಳ ವಿಕ್ರಯವ್ಯವಹಾರಗಳಲ್ಲಿ ತೂಕ, 
ಮಾಪುಗಳನ್ನು ಹೆಚ್ಚು ಕಡಮೆಯಾಗಿ ಇಡುವುದು: ಹೀನಾಧಿಕವಿನಿಮಾನ 
ಸ್ತೇನಾ[ಹೃತ] ದಾನಸದೃಶ ಮಿಶ್ರ ವಿಲೋಪಸ್ತೇನಪ್ರಯೋಗಮೆಂದಿವು ತಾನಸ್ತೇಯ 
ವ್ರತಕ್ಕತಿಕ್ರಮಮಕ್ಕುಂ (ಸುಕುಮಾ. ೬-೧೫); ತೂಕಮಾಡುವ ತಕ್ಕಡಿ ಕಲ್ಲುಗಳನ್ನು 
ಸರಿಯಾದವುಗಳನ್ನು ಇಡದೆ ಇರುವುದು, ಜೀನಸನ್ನು ಕೊಳ್ಳುವಾಗ ಹೆಚ್ಚಿಗೆ ಬರಬೇಕು | 
ಮಾರುವಾಗ ಕಡಿಮೆ ಹೋಗಿರಬೇಕು -- ಈ ಪ್ರಕಾರದ ವೃವಹಾರ ಇಡುವುದು ಇದು 
ಹೀನಾಧಿಕವಿನಿಮಾನವೆನಿಸುತ್ತದೆ (ಶ್ರಾವಕಾ ಇಳ). ಸಂ.) 
ಹೀನಾಮಾನ (ಅ). ಅಪಮಾನವಾಗುವಂತೆ; ಹೀಯಾಳಿಕೆಯಿಂದ ಕೂಡಿ: 
ಯಾರಾದರೂ . . . ಸಹಾಯ ಕೋರಿ ಬಂದರೆ ಅವರಿಗೆ ಹೀನಾಮಾನ ಅಂದು 
ಕಳುಹಿಸುತ್ತಿದ್ದ (ಹೇಮಕೂ. ೧೨); ಅವರು ನಿಮ್ಮಿಬ್ಬರನ್ನೂ . . . ಮನಸ್ಸಿಗೆ ಬಂದಂತೆ 
ಹೀನಾಮಾನವಾಗಿ ಬೈದು, ಹೊರಗೆ ಕಳುಹಿಸಿದರು (ರಾಯಕ. ೬೨). [£ ಸಂ. ಹೀನಮಾನ। 
ಹೀನಾಯ (ನಾ). ೧. ಅವಮರ್ಯಾದೆ; ಅವಮಾನ: ಅವರಿಗೆ ತುಂಬಾ 
ಹೀನಾಯವಾಯಿತು (ಎದ್ದಾರೆ. ೨೬); ತನಗೆ ಒದಗಿದ ಹೀನಾಯವಾದ ಗತಿ (ವೀರಯೋ. ೧೧). 
೨. ಕೀಳಾದುದು; ಅಲ್ಪವಾದುದು: ದಯವಿಟ್ಟು ಈ ಹೀನಾಯವಾದ ಕೆಲಸವನ್ನು 
ಮಾತ್ರ ಮಾಡಬೇಡಿ (ಸುಂದರಿ. ೩); ಆ ಕೆಲಸ ಹೀನಾಯದ್ದು (ಮುನಿಮಾ. ೯). ೩. ಕೊರತೆ; 
ನ್ಯೂನತೆ: ಯಾವ ಕಾಲಕ್ಕಂ ಪೂರಾಯಂ ಹೀನಾಯಮೆನ್ನದೆ ವರ್ಷನಿಬನ್ಹದಿಂ 
ಧರ್ಮವತ್ತಳೆಯಾಗಿ (ಎತ. ೫1 ದಾವಣ. ೧೪೩: ೨೫; 1062). 1ಆ ಹೀನ] 
ಹೀನಾಯವಾಡು (ಕ್ರಿ). ಕೆಟ್ಟಮಾತನ್ನಾಡು; ತುಚ್ಛವಾಗಿ ನುಡಿ: ಹೀನಾಯ 
ವಾಡದಿರು ಪರರ ಗುಣಗಳ ಎಣಿಸಿ (ವಿದಾಕೃ. ೩೬ ಅನುಪಲ್ಲಎ). [ಹೀನಾಯ # ಆಡು | 
ಹೀನಾಳಿ (ನಾ). ಕ್ಷುದ್ರವ್ಯಕ್ತಿ: ಅವಳಂ ಬೈದು ನಿಂದಿಸುತ ಹೀನಾಳಿಯಂ ಮಾಡುತ [20 
. - - ಕರತಂದು (ಹಮಚ. ೧೮೭). [ಹೀನ * - ಆಳಿ) 
ಹೀನಿಗ (ನಾ). ನೀಚ; ಅಲ್ಪ: ಹೀನಿಗನಾಗುವರೆ ದುರ್ದೋಷಿ ಖಗಪತಿಯೆಂದಳಿಂದು 
ಮುಖಿ (ಜಿನಭಾ. ಇ೨-೫೦). (ಹೀನ * - ಇಗ] 
ಹೀನಿಸು, ಹೀನಯಿಸು, ಹೀನೈಸು (ಕ್ರಿ). ೧. ಹೀನಾಯಮಾಡು; ಅವಮಾನಿಸು: 
ಅನ್ಕರ ಕೃತಿಯಂ ಹೀನಿಸಲಲ್ಲದೆ ಕುನ್ನಿಗಳೇನಟ್‌ವರೆ ಕೃತಿರಹಸ್ಮಮಂ ಸುಕವಿಯವೋಲ್‌ |25 
(ಪುಣ್ಮಾಸ್ರ. ೧-೨೫); ಹೀನಿಸಿ ನುಡಿಯಲೇಕೆಮ್ಮ (ತೂರರಾ. ೬-೫-೫೩). ೨. ಅಲ್ಪವಾಗಿ | 
ಪರಿಗಣಿಸು: ಆ ನಿಸಿತಶಸ್ತ್ರಗಳನಂತರದಿ ಕತ್ತರಿಸಿ ಹೀನಿಸುತ ಹಾನಿಸುತಲಿ (ಜಿನಮು. 
೩೦-೪೩). ಹೀನಯಿಸು: ೧. ಬಡವರೆಂದು ತಾ ಹೀನಯಿಸಿದನ್‌ (ನನಲ್ಲ. ೧೦೦); ನಿನ್ನ | | 
| 
30 


| 
| 


10 


15 


ಒಳ್ಳೆಯತನ ಸಾಧ್ವಿಯಾದ ಅತ್ತೆಯನ್ನು ಹೀನಯಿಸಿ ಬಯ್ಕುವಾಗ ತೋರಿಬಂದಿದೆ 
(ಒಳ. ೩೫). ಹೀನೈಸು: ೧. ತಾನು ಮೇಲೆಂದುಬ್ಬಿ ಹೀನೈಸುವವ ಹೊಲೆಯ (ಗಿ೪ಎಂ. | 
೬-೭); ಅವರ ಸಂಗಡ ಜಗಳವಾಡಿ ಅವರನ್ನು ಹೀನೈಸಿ ಬೈದಳು (ದೇವೀಚೌ. ೫). 
(ಹೀನ + - ಇಸು] ' 
ಹೀನೇಂದು (ನಾ). ಕ್ಷಯಿಸುತ್ತಿರುವ ಚಂದ್ರ; ಕ್ಷೀಣಚಂದ್ರ: ಪಡೆಯೊ ಹೀನೇಂದು 
ವಿನಿರುಳ ಮುಂಗುಡಿಯೊ (ಕುವ್ಮಾಭೀ. ೪-೭೩). ೫೦.) 
ಹೀನೈಸು "ಹೀನಿಸು' ನೋ. 
ಹೀನೋತ್ಪಾತ (ನಾ). ಕೆಡುಕನ್ನುಂಟುಮಾಡುವ ಅಶುಭಸೂಚನೆ: 
ಹೀನೋತ್ಸಾತದ ಸೂಚನಾರ್ಥಮೋ ಮಹಾನಾಗಂ ಶಿರಂದೂಗೆ ಮೇಣ್‌ ಭೂನಾಕಂ 
ಗಳ ಧೀರಮಾದ ಬಗೆಯೋ (ಹಮ್ಮಾರ. ೭-೯). [ಸಂ.] 
ಹೀನೋಪಮೆ (ನಾ). [ಕಾವ್ಮಮಾ। ಅಲ್ಪವಾದ ವಸ್ತುವಿನೊಂದಿಗೆ ಅತಿಶಯ 
ವಾದ ವಸ್ತುವನ್ನು ಹೋಲಿಸುವ ಒಂದು ಉಪಮೆ: ಹೀನೋಪಮೆಗೆ- ಎರಲೆಯ 
ಪಿಂಡುಗಳಂ ದಸೆವರಿವಿನಮಳಜ್‌ ತಗುಳ್ಳ ನಾಯಂತೆ ರಣಾಜಿರದೊಳಿದಿರ್ಚಿದ 
ಬಲವದ್ವಿರೋಧಿಸೈೆನಿಕಮನಾ ನೃಪಂ ಬೆಂಕೊಂಡಂ (ಕಾವ್ಮಾವ. ೬೮೧). 
(ಸಂ. ಹೀನೋಪಮಾ। 
ಹೀಯಾವಳಿ (ನಾ). ಒಂದು ಬಗೆಯ ಔಷಧೀಸಸ್ಕ : ನಿರ್ವಿಷ, ಚಂಗಲ್ವಕೋಷ್ಟ, 
ಶುಂಠಿ, ಹೀಯಾವಳಿ, ಚಿತ್ರಮೂಲ . . . ಇವನ್ನೆಲ್ಲಾ ಕೂಡಿ. . . ಮಂದಾಗ್ನಿಯಿಂದ 
ಎಣ್ಣೆ ನಿಲುವ ತನಕ ಅಟ್ಟು (ಸಕವೃ. ೧೯). (7) 


40 


45 


೯ ಹೀಲಿ 


ಹೀಯಾಳ "ಹೀಹಾಳಿ' ನೋ. 

ಹೀಯಾಳಿಕೆ "ಹೀಹಾಳಿಕೆ' ನೋ. 

ಹೀಯಾಳಿಸು 'ಹೀಹಾಳಿಸು' ನೋ. 

ಹೀಯು? (ಕ್ರಿ). (?): ಮಾಯಲುಣ್ಣಲಿ ವೀಳ್ಕ ಕೊಳ್ಳಲಿ ಹೀಯಲೊರಗಲಿ ಕಾಂತೆಯರ 
ಬಲು ಹೂಯಲನು ಮಾಡಲಿ ರಣದಲತಿಸುಕೃತದುಷ್ಕೃತವ (ನಿಭಾಗ. ೧೧-೩೪-೨೪). 

[] 

ಹೀರ್‌ 'ಪೀರ್‌' ನೋ. 

ಹೀರ (ನಾ). ೧. ನವರತ್ನಗಳಲ್ಲಿ ಒಂದು; ವಜ್ರ: `"ಹೀರಮನೆ ವಜ್ರಂ '' 
(ಕರ್ಣಾನಿ. ೩೭); ಮುತ್ತಿನ ನೀಲದ ಹೀರದ ಮಾಣಿಕದ ಪೊಳೆವ ಜೀರ್ಕೋಟವೆಗಳಂ 
(ಚಂದ್ರಪು. ೩-೧೨೯); ಚಂದನಮನಿಂದುವಂ ಹಾರಮಂ ಹೀರಮಂ ಘನಸಾರಮಂ 
ಹಿಂದುಗಳೆವಮಳಧವಲಾಂಗದಿಂ ಸೊಗಯಿಸುವನಂ . . . ಭಜಿಸುವೆಂ (ಉಡ್ಭದೇ. 
೧-೧೧); ಹೀರಪಟೀರ . . . ಗೌರರುಚಿಪೂರಿತ ಚಿತ್ರಶರೀರದಿಂದೆ . . . ವಿಮಳವಿಳಸಿತ 
ಧವಳಾತುಳಾಖಂಡಚಿತ್ರಿಂಡ ವೃಷಭೇಶ್ವರನಂ ಕಂಡು (ಹಮ್ಮಿರ. ೫-೪). ೨. ಸಿಡಿಲು. 
೩. ಹಾವು. ೪. ಕೊರಳ ಹಾರ; ಸರ. ೫. ಹುಲಿ. ೬. ಶಿವ. ೩. ಒಂದು ಬಗೆಯ 
ಸಸ್ಮ: ""ಕೇಶಫಲಃ - ಹೀ(ರೆ)ರ'' (ಒಪದಿ. ೪೦); ಹೀರ, ಕಿರಿಚರಿಪ್ಪೆ (ಮೃಣಗಿ. 
೪೨-೮೩೮). 1ಸಂ.) 

ಹೀರಕ (ನಾ). ವಜ್ರ: ಅಂಗಿಯ ತೋಳಿಗೆ ಹಚ್ಚಿದ ಹೀರಕರತ್ನದ ಬಿರಡೆಗಳು ಕಾಣಿಸಿ 

1ಸ0.1 

ಹೀರರೇಖೆ (ನಾ). ವಜ್ರದ ಗುರುತು: ಪರಮಪಾದದಿ ಹೀರರೇಖೆಯಿರಲು ಕಂಡು 
(ಚಂದ್ರಾವ. ೨೫). (ಸಂ. ಹೀರರೇಖಾ। 

ಹೀರಾಯುಧ (ನಾ). ವಜ್ರಾಯುಧ: ಕವೀಂದ್ರಸಮಯಾಬ್ದಿರಾಕಾಚಂದ್ರಕುಕವಿಗಿರಿ 
ಹೀರಾಯುಧಂ (ಏಕೋಪು. ೨-೮೮). ಸಂ.) 

ಹೀರಾವಳಿ (ನಾ). ವಜ್ರದ ಹಾರ,-- ಸರ: ಮುದ್ರಿಕೆಯುಂಗುರವನಳವಡಿಸಿದರು 
ಹಸ್ತಾಂಗುಲದೊಳ:ರದಲ್ಲಿ ಹೀರಾವಳಿಯನಿಕ್ಕಿದರು (ಬಸಪು. ೪-೩೭); ಮಿಗೆ ಹೊಳೆವ 
ಹೀರಾವಳಿಯ ಕೊರಳುಗಳ . . . ಭಾರವಣೆಯಲಿ ಬಂದನು ಕರ್ಣನೋಲಗಕೆ 
(ಕುವ್ಮಾದ್ರೋ. ೧-೧೪); ಕಠಾರಿ ಮುಸುಡಿ ಮುದ್ಧರ ಕಡೆಯ ಸರವಳಿ ಹಾರ ಹೀರಾವಳಿಯ 
ಕುಂಡಲದ (ತೂರರಾ. ೬-೨೦-೯). ಸಂ. ಹೀರಾವಲಿ। 

ಹೀರಿಕೆ (ನಾ). ಹೀರಿಕೊಳ್ಳುವಿಕೆ; ಒಳಸೆಳೆದುಕೊಳ್ಳುವಿಕೆ: ಕೊರೆಕಂಬಿಗಳಲ್ಲಿನ 
ಆಹಾರನಾಳದಲ್ಲಿ ತುದಿಯವರೆಗೂ ಹೀರಿಕೆಯುಂಟಾಗುತ್ತದೆ (ಕೀಟಬೆ. ೭೮). 

[ಹೀರು (ಆ ಪೀರ್‌) + - ಇಕೆ] 

ಹೀರಿಸು (ಕ್ರಿ). ಕುಡಿಸು; ಈಂಟಿಸು: ಎನ್ನ ಪರಾಕ್ರಮಾನಲವಾಡವನಿಂ ಮುನ್ನೀರ 
ಹೀರಿಸಿ ಹರಿಯ ಬನ್ನಬಡಿಪೆವು (ಸೇಮಿಸಂ. ೨೬ -೮೮). [ಹೀರು (ಆ ಪೀರ್‌) 3. - ಇಸ್ಕು) 

ಹೀರು "ಪೀರ್‌' ನೋ. 

ಹೀರೆ "ಪೀರೆ' ನೋ. 


ಕೊಳ್ಳುತ್ತವೆ (ಇಪ್ಪ. ೩೧೯). 


35| ಹೀರೈ (ನಾ). ಎ ಹೀರ ೧ : ವರ ಜ್ಕೋತಿರ್ಮಾಲೆಯೆಂದೆಂಬ ಪದಕವ ಹೀರೆಯಂದದಿ 
(| 


ಪ್ರಜ್ವಲಿಪ ಕರ ಚೆಲುವಾದ ಮುತ್ತಿನ ಬೊಟ್ಟ ದೇವನು ಎರಕದೊಳಿತ್ತನೇನೆಂಬೆ 
(ಜ್ಲಾನಚ. ೩-೫೧). [ಸೆಂ. ಹೀರ] 

ಹೀರೆಕಾಯಿ (ನಾ). ಒಂದು ಬಗೆಯ ತರಕಾರಿ ಕಾಯಿ: ಸಾತೆಯ ಕಾಯಿ ೧... 
ಹೀರೆಕಾಯಿ ೫ (ಬೊಂಕಶಾ.೧೯೪೩, ಹುಬ್ಬಳ್ಳಿ.೬೩-೩೮: ?); ಹೀರೆಕಾಯಿ ನಮ್ಮ ದೇಶದ 
ಎಲ್ಲಾ ಕಡೆಗಳಲ್ಲೂ ಬೆಳೆಯಾಗುತ್ತದೆ (ತರಬೆ. ೨೭). 

(ಹೀರೆ, (ಆ ಪೀರೆ) 3- ಕಾಯ್ಕಿ (ಆ ಕಾಯ್ಮ್ಕ್‌)) 

ಹೀಲ,((ನಾ). ವೀರ್ಯ; ರೇತಸ್ಸು. (ಸಂ.] 

ಹೀಲ್ಕ "ಹಿಲ' ನೋ. 

ಹೀಲಗ (ನಾ). ಒಂದು ಬಗೆಯ ಸಸ್ಕ : ಕಾಡುಗುಂಬಳ, ಕಟಕಾಂಬ, ಹೀಲಗ 
(ಮೃಔಗಿ ೭೫-೧೫೩೬). [ಆ ಹೀಲ್ಲ 9] 

ಹೀಲಿ "ಪೀಲಿ' ನೋ. 


ಹೀಲಿಕರಗ 


ಹೀಲಿಕರಗ "ಪೀಲಿಗರಗ' ನೋ. | 
ಹೀಲಿಗರಿ (ನಾ). ನವಿಲುಗರಿ: ಮುಡಿಯಲಿ ಹೀಲಿಗರಿಗಳ ಸುತ್ತಿಕೊಂಡಿಹ | 
| 


ಗೋಪರಂದದಲಿ (ಯಾಡವ. (ಹೀಲಿ (ಆ ಪೀಲಿ) + ಗರಿ (ಆ ಗಲ್‌)! 
ಹೀಲಿಗೆದಜು (ಕ್ರಿ). ನವಿಲುಗರಿಯನ್ನು ಹರಡು, -- ಬಿಚ್ಚು: ಮೇಲುಮೊಳಗಿನ 
ದನಿಯನಾಲಿಸಿ ಹೀಲಿಗದಲುವ ನವಿಲವೊಲು . . . ಹಿಗ್ಗಿದನು' (ಕುಬ್ಮಾಕ. ೨೧-೧೭). 
[ಹೀಲಿ (ಆ ಪೀಲಿ) + ಕೆದಜು (ಆ ಕೆದಖ್‌,)| 
ಹೀಲಿಗೊಡೆ "ಪೀಲಿಗೊಡೆ' ನೋ. 
ಹೀಲಿದಳೆ "ಪೀಲಿದಲಟ್‌' ನೋ. 
ಹೀಲೆ "ಹಿಲ' ನೋ. 
ಹೀವರ (ಗು). ಕೊಬ್ಬಿದ; ದಪ್ಪವಾದ: ಪೀವರ, ಹೀವರ . . 
(ಆ ಸಂ. ಪೀವರ) 


೭-೬೩). 


5 


. ದೀಪಿಕೆ, ದೀವಿಗೆ 
(ಶಬ್ದಾನು. ೧೪೫ ಪ್ರಯೋ). 

ಹೀಸು "ಹೀಚು' ನೋ. 

ಹೀಹಂದಿ (ನಾ). ಹೇಯವಾದ ಹಂದಿ; ತುಚ್ಛವಾದ ಹಂದಿ; ಪೇಪಂದಿ: 
ಕಾಂತಾನಿವಾಸಾಂತರದೊಳ್‌ ಶ್ವಾನಂಗೆ ಹೀಹಂದಿಗೆ ಕಪಿಗೆಣೆಯಾಗಿರ್ದು ಬೇಳಾಗುತುಂ 
(ರಕ್ತಾಶ. ೫). (ಹ 3” ಹಂದಿ (ಆ ಪಂದಿ)| 

ಹೀಹಾಳ್ಕಿ, ಹೀಯಾಳ (ನಾ). ೧. ತೆಗಳಿಕೆ; ಅವಹೇಳನ: ಬೀಳಲವನೀಪತಿಗಳತಿ 


= 
ಅ ಅರ್ಯ ರ್ಕ ೦ 


35 


I 
ಹೀಹಾಳಿಯಲಿ ಮೂದಲಿಸುವರೇನೈಲಪೈಲದ ಕಣಕೆಯವರೇ ರಾಯ (ಅಂಬಿಕಾ. ೩೯-೧೩). | 
ಹೀಯಾಳ: ೨. ದೀನಭಾವ; ದೈನ್ಯತೆ: ಹೀಯಾಳದಿಂದಲಿ ಕರವ ಮುಗಿದು ನಿಂದು | 

ಬಾಳುವ ಜೀವನು (ಎ |< ಹೀ) | 
ಕಹ ಹಿಯ್ಕಾಳಿ (ನಾ).೧. ಪ್ರತಿಜ್ಞೆ; ಪಂಥ: ""ಹೀಹಾಳಿಯೆನಲ್‌ ವಾಶಿಯು'' | | 
ಬಾರನಿ. ೨೭). ೨. ಹುರುಡು; ಪೈಪೋಟಿ: ನೆಟ್‌ ಹೀಹಾಳಿಯುಳ್ಳರೆ | 
ಬರಲಿ ಕರ್ಣದ್ರೋಣ ಕೃಪರೆನುತ (ಕುವ್ಮಾದ್ರೋ. ೧೫-೭೦); ಶೂಲಿಯೊಳು ತಾ ಹೂಣಿಸಿದ | 
ಹೀಹಾಳಿಯನು ಮಲುಕಳಿಸಿ (ಪ್ರಭುಲೀ. ೭-೨೬). ೩. ಸಂಭ್ರಮ; ಸಡಗರ: ಚಾಳ | | 
ನೂಕಿಸಿ ಹೊತ್ತುಗಳೆವರು ಹೇಳಿ ಫಲವೇನಿನ್ನು ರಣಹೀಹಾಳಿ ತಮಗಿಲ್ಲೆಂದು ಗಹಗಹಿಸಿ |25 
ದನು ಕಲಿಬೀಷ್ಮ (ಕುವ್ಮಾಭೀ. ೯-೧೬); ಕೇತುಳಲೆ ಮನದೊಳಗೆ ಕಡುಹೀಹಾಳಿ | 
ಮಿಗಲೊಲೆದೂಲೆದು ತನುವನು ಮೌಳಿಗಳಲಾಂತರು ಮಹಾಬಾಗವತನಂಪ್ರಗಳ 
(ನಿಭಾಗ. ೩-೭-೧). ಹಿಯ್ಯಾಳಿ: ೨. ಮಧುಕ್ಕೆಟಭರ ಹಿಯ್ಕಾಳಿ ಹಿಂಗಿತು ಪರಶುರಾಮನ 
ತೋಳ ಬಲುಹಿನಲಿ (ಸಂಭಪ. ೨೬-೨೭); ಅಯ್ಕಂಗಿತ್ತ ಭಾಶಿತಕೆ ಖೂಳನಹೆನೆಂದಿಂದ್ರಜಿತು 
ಹಿಯ್ಕಾಳಿ!ಪಾಕಾಂ. ಹೀಹಾಳಿ]ಯಲಿ ತಮ್ಮನ್ವಯಾಗತದೇಳಿಗೆಯ ಮನೆದೇವತೆಯ 
ನೋಲ್ಕೆಸಲೈತಂದ (ತೂರರಾ. ೬-೪೨-೨). [?] 

ಹೀಹಾಳಿಕೆ, ಹೀಯಾಳಿಕೆ, ಹಿಯ್ಕಾಳಿಕೆ, ಹೀಹೇಳಿಕೆ (ನಾ). ೧. ನಿಂದೆ; ತೆಗಳಿಕೆ; 
ಮೂದಲಿಕೆ: ಈ ಎದಿಗೆ ಬರಿಸಿದ ಹೀಹಾಳಿಕೆಗಾಗಿ ಕೊಂಡದ ಉರಿಯೊಳು | | 
ತನುವ ನೀಗಿದೆನು (ನೇಮಿಸಂ. ೮-೧೧೫); ಹೀಹಾಳಿಕೆಯ ಹೇವಗಳ ಮನದುಬ್ಬಾಳಿನಿಂದೆ 
ಚ್ಛಾಡಿದರು (ತೂರರಾ. ೬ 7೦-೧೨). ೨. ಅವಮಾನ; ಅಗೌರವ : ಆಳುವನಟ್ಟಿದೂಳಿಗ 
ಭಂಗವಾದ ಹೀಹಾಳಿಕೆಯೊಳು ಬರುತಿರ್ದ (ಭರಚ. ೪೯-೧೦). ಹೀಯಾಳಿಕೆ: ೧. 
ಬಸವಲಿಂಗಯ್ಮನ ಕುಹಕ ಹಾಗೂ ಹೀಯಾಳಿಕೆಯ ಮಾತಿನಿಂದ ಗುರುರಾಜರಾಯರು 
ತುಂಬಾ ನೊಂದುಕೊಂಡರು (ಮರಳಿ. ೧೦); ಹೀಯಾಳಿಕೆ ಮರಣಕ್ಕಿಂತ ಕ್ರೂರತರವೂ 
ವಿಷತಮವೂ ಆಗಿದೆ (ಪ್ರವಾತೋ. ೧೨೫). ಹಿಯ್ಯಾಳಿಕೆ: ೧. ತೇಳಿನ ಗದ್ದಿಗೆಯೊಳಗಣಾಲಯ 
ದಂತೆ ಹಿಯ್ಕಾಳಿಕೆಯಲ್ಲದೆ ಅಕಟಕಟ (ಎದಾಕೃ. ೪೦-೩); ಕಡೆಗೊಮ್ಮೆ ನಿಷ್ಠುರಪಕ್ತದ | 
ಮುಖಂಡನ ಹೀಯ್ಕಾಳಿಕೆಯನ್ನು ಮಾಡಿದ್ದನು (ರಾರಾಣಿ. ೩೮). ಹೀಹೇಳಿಕೆ: ೧. | 


ಹೀಹಾಳಿಯಲಿ ಸಾತ್ಮಕಿ ಮುಳಿದು (ಕುವ್ಮಾಭೀ. ೬-೭); ಧೂಳಿ ಮುಸುಕಲ್ಕು ಹಳಚಿದುದು 
| 


Ba ಜ| 


30 


ಹೀಹೇಳಿಕೆಯ ಮಾತ ನುಡಿದು ಭಂಗಿಸುವರೆಯಾಹವದೊಳು (ರಾಮವಿ. ೧೮-೧೬೪). 
1ಹೀಹಾಳಿ, ಇ. ಕೆ] 
ಹೀಹಾಳಿಗೆಡಿಸು (ಕ್ರಿ). ೧. ಅವಮಾನಗೊಳಿಸು; ಅಗೌರವವನ್ನುಂಟುಮಾಡು: 
ಹಾಳಿಹಸುಗೆಯನಜ್‌ಯದಾ ಹೀಹಾಳಿಗೆಡಿಸಿದನಂದು ಸಭೆಯಲಿ (ಕುವ್ಶಾದ್ರೋ. ೧-೨೬). 
೨. ಹೀನಾಯಗೊಳಿಸು; ಸೋಲಿಸು: ಕುರುಭೂಪಾಲನ ಮದದಾನೆಯನು 


45 


ವು 
೦ 


ಹುಂಕರಿಸು 


ಹೀಹಾಳಿಗೆಡಿಸಿ ತುರಂಗ ರಥ ಸಾರಥಿಯ ಖಂಡಿಸಿದ (ಕುವ್ಮಾ 
[ಹೀಹಾಳಿ, + ಕೆಡಿಸು] 
ಹೀಹಾಳಿಗೆಡು (ಕ್ರಿ). ಕುಗ್ಗು; ಸಂಕೋಚಗೊಳ್ಳು (7): ಕೇಳಿದೈಯೆಲೆ ತಾತ ಮನ 
ಹೀಹಾಳಿಗೆಡದಿರು ಮೇಣದುರಗನ ಹೇಳಿಗೆಗೆ ಹೆದಅದಿರು . . . ಎಂದಿಂದ್ರಾರಿ ಗರ್ಜಿಸಿದ 
(ತೊರರಾ. ೬-೪೧-೫). [ಹೀಹಾಳಿ, * ಕೆಡು) 
ಹೀಹಾಳಿತನ (ನಾ). ಉತ್ಸಾಹ: ಸುರಕದಂಬಕವ ಭಂಗಿಸಿದ ದುಂದುಭಿಯ ಜೀವವ 
ಹಿಂಗಿಸಿದ ಓಹಾಳಿತನದ ಭಟಾಂಗವೇನಾಯ್ತು (ತೊರರಾ. ೪-೫-೯). 
(ಹೀಹಾಳ್ಗಿ 3- - ತನ) 
ಹೀಹಾಳಿಸು, ಹೀಯಾಳಿಸು, ಹಿಯ್ಕಾಳಿಸು (ಕ್ರಿ). ೧. ನಿಂದಿಸು; ತೆಗಳು; 
ಮೂದಲಿಸು : ಲಯಕಾಲಕೊದಜುವ ಸಿಡಿಲವೊಲು ಹೀಹಾಳಿಸುತ ತಮತಮಗೆ 
ಬಯ್ತುದು ಕೂಡೆ ಪರಿವಾರ (ಕುವ್ಮಾಕ. ೧೩-೧); ಹಳಿದು ಹೀಹಾಳಿಸಿದನಲ್ಲಮಲಿಂಗ 
ನವರುಗಳ (ಪ್ರಭುಲೀ. ೧೩-೧೧); ಮಾಯೆಯನು ಬಿಡು ಬಿಡು ಮರುಳಹನೆ ಕಲಿ ವೃಷಭ 
ನಿನ್ನಯ ಚರಣಸೇವಕನು ಎಂದು ಹೀಹಾಳಿಸುತ (ಅರ್ಚಾಎ. ೧೦-೧೭). ೨. ಅವಮಾನ 
ಗೊಳಿಸು; ಅವಹೇಳನ ಮಾಡು: ಮಾರ್ಮಲೆಯೆ ನಿನ್ನನಾತಂ ಸದೆವನೆನೆ ಹೀಹಾಳಿಸಿದ 
ಮಾಳ್ಕೆಯಾಗಲು (ವೀಶ್ಯಪು. ೩-೨೧-೧೯). ಹೀಯಾಳಿಸು: ೧. ಗೂಳಿಯೊಳಿದಿರಾಗಿ 
ಕಾದಬೇಕೆಂದು ಹೀಯಾಳಿಸಿ ಬಿಟ್ಟುದಾ ನವಿಲ (ಮೋಹತ. ೩೮-೩೦): ಕುಟಿಲಾತ್ಮರಾಲಿಪಂತೆ 
ಕುದುಕುಳಿಗೊಳುತ್ತೆ ಹೀಯಾಳಿಸದೆ (ಕೊಟ್ಟೂಬ. ೧-೩೭); ನನ್ನನ್ನು ಬಹಳವಾಗಿ 
ಹೀಯಾಳಿಸಿದ್ದರಿಂದ ನನ್ನ ಪರಾಕ್ರಮವನ್ನು ಹೇಳುತ್ತೇನೆ ಕೇಳು (ಕೃವಾಉ. ೧೩೦). 
೨. ಧನಾಧಿಪೇಶಾನರನು ಕದನಕೆ ಕರೆಕರೆದು ಹೀಯಾಳಿಸಿದನಮರಾರಿ (ಪ್ರಹ್ಲಾಚ. ೩-೨೪). 
ಹಿಯ್ಯಾಳಿಸು: ೧. ಜವಾನ ಹಿಯ್ಕಾಳಿಸುವುದು ಬಿಡಲೇ ಇಲ್ಲ (ಚೆಂಗಾಳ್ವ. ೪೩); 
ಆಲೋಚಿಸಲಾರದವರನ್ನು ಹಿಯ್ಕಾಳಿಸದೆ . . . ಉಪಪ್ರಶ್ನೆಯನ್ನು ಹಾಕುವುದುತ್ತಮ 
(ಶಿಕ್ತದ. ೫೪೭). [ಹೀಹಾಳಿ, ೫ - ಸು] 
ಹೀಹಾಳಿಸ್ಮು (ಕ್ರಿ). ೧. ಸಂಭ್ರಮಗೊಳ್ಳು; ಸಡಗರಿಸು: ಮೌಳಿಯನು ತೂಗುತ್ತ 
ಮುನಿ ಹೀಹಾಳಿಸುತ ಹರಿಯಾಗಮನವನು ಹೇಳುವೆನು ಪಾಂಡವರಿಗಿದನಾನೆನುತ 
ಹರುಷದಲಿ (ನಿಭಾಗ. ೧೦-೭೮-೫೧). ೨. ಧ್ಯಾನಿಸು; ಸ್ಮರಿಸು : ಶ್ರೀಲರಾಮಪದಾಬ್ಬವನು 
ಹೀಹಾಳಿಸುತ ಮನದೊಳಗೆ ನಿಯಮಾಳಿಗಳನಾಚರಿಸುತ್ತಿರ್ದನು (ನಿಭಾಗ. ೮-೨೩-೮). 
[ಹೀಹಾಳ್ಡಿ 4 - ಸು) 
ಹೀಹೇಳಿಕೆ "ಹೀಹಾಳಿಕೆ' ನೋ. 
ಹೀಳು (ಕ್ರಿ). ಸೀಳು: ಸೆಳೆದ ಚಾಪವನಸ್ತ್ರಸಂತತಿ ತಳರುಗಿಡಿಗಳನುಗುಳೆ ಕೋಪದಿ 
ತುಳಿಸಿದನು ತೂಳಿದನು ಹಿಡಿದನು ಹಿಂಡಿ ಹೀಳಿದನು (ಕೌಶಿರಾ. ೩೧-೧೪). 
(IP ಛಂದಸ್ಸಿಗಾಗಿ "ಹಿಳಿ' ಎಂಬುದನ್ನು "ಹೀಳು' ಎಂದು ಮಾಡಿರಬಹುದು] 


. ೧೩-೨೫). 


-ಹ್ಮು "-ಪ್ರು' ನೋ. 

ಹುಂ (ಅ). ಸಂಶಯ, ಪ್ರಶ್ನೆ, ಅನುಮತಿ, ಕೋಪ, ತಿರಸ್ಕಾರ, ನಿಂದೆ, ಭಯ 
ಮೊದಲಾದ ಭಾವಗಳನ್ನು ಸೂಚಿಸುವಾಗ ಬಳಸುವ ನಿಪಾತಾವೃಯ: 
ಕಥೆಯಂ ಕೇಳೆಲೆ ಕಂದ ಹುಂ ರಘುಜನೆಂಬಂ ಹುಂ (ಜಗವಿ.೩-೬೧): ಹುಂ ಎನೆಯುಂ 
ಅಲ್ತೆಯಲ್ತೆಯೆನೆಯುಂ ಫಲಿಯಿಸುಗುಂ ಪ್ರಶ್ನಾರ್ಥೋಜ್ವಲಾನುಮಾನಾರ್ಥಯುಗಳಮವು 
ಶಾಬ್ದಿಕರಿಂ (ಶಮದ. ೩೧೩): ಎಲೆ ಚಂಡಾಮಹಾಚಂಡರಿರ ನೀವು ಹಿಡಿಕೊಳ್ಳಿ ಹುಂಯೆಂಬ 
ಮಾತ್ರದಿಂದೆದ್ದವರನಾ ಭಟರು ಗರ್ಜಿಸುತ್ತಾ ಎಡದ ಕಾಲಿಂದೊದೆದು (ವೀಶೈಪು. 

[ಸಂ.] 


೪-೧೯ ೪). 


| ಹುಂಕಣಿ (ನಾ). (?): ಗಜ ಹಯಾರುಢ ಪ್ರಉಢರೇಖಾರೇವಂತ ಜಯಾಂಗನಾಕಾಂತ 


ಬಲದ ಹುಂಕಣಿಯ ತೊಡಚುವ ನಾಯಕರ ಗಂ!ಡ| 
(?) 
ಹುಂಕರಿಸು (ಕ್ರಿ). ಹುಂ ಎಂದು ಸದ್ದುಮಾಡು; ಅಬ್ಬರಿಸು: ಕೃಷ್ಣಾವತಾರದಲ್ಲಿ 
ನೀನು ಮರೆಯಾದಾಗ ಅವುಗಳು ನಿನ್ನನ್ನು ಕಾಣಲರಿಯದೆ ಹುಂಕರಿಸಿ ಒದರಿದವು 
[ಆ ಹುಂಕಾರ * - ಇಸ್ಕು) 


(ಸೌಇಇ. ೫೪ CLC; 1225). 


(ಪರಪ. ೧೩೪). 


ಹುಂಕಾರ (ನಾ). ಹುಂ ಎಂಬ ಶಬ್ದ: ತ್ರಿಶಂಕುನರಾಧೀಶನ ಲಕ್ಷ್ಮಿ ಶಕ್ರನ ಮಹಾ 

ಹುಂಕಾರದಿಂ ಬಿರ್ದಳೆಂಬಿನೆಗಂ . . . ಚಂದಿರ್ದಪಳ್‌ ಬಾಗಿಲೊಳ್‌ (ಕಾದಂಪೂ. ೨೪); 

ಈಗ ನೀವು ಅನ್ನುತ್ತಿರುವ ಹುಂಕಾನ ಪ್ರಭುಗಳ ಬಾಯಿಂದಲೂ ಹೊರಟುಬಿಟ್ಟಳೆ ನಾವು | 

[ಸಂ.) 

ಹುಂಕೃತಿ' (ನಾ). ಎ ಹುಂಕಾರ: ಪೂರ್ವಮಂ ನೆನೆಯುತುಂ ಹುಂಕೊಳ್ಳದುತ್ಕೋಪ |5 

ಹುಂಕೃತಿಯಂ ಮಾಡುತುಮೌಂಡುಗರ್ಚಿ ಕಿಸುಗಣ್ವಿಟ್ಟಚ್ಚುತಂ ರಂಜಿಕಾ೦ (ಜಗವ. ೩-೬೧). 
ಸಂ.) 

ಹುಂಕೊಳ್‌ (ಕ್ರಿ). ೧. ಹೂಂಗುಟ್ಟು; ಒಬ್ಬರು ಹೇಳುವುದನ್ನು ಕೇಳು: ಹುಂಕೊಳ್ಳ 

ದುತ್ಕೋಪಹುಂಕೃತಿಯಂ ಮಾಡುತುಂ : . .. ಅಚ್ಕುತಂ ರಂಜಿಕಾ೦ (ಜಗವ ೩-೬೧); 


ಧನ್ಯರು (ಶಾಂತಲಾ. ೬೯). 


೮೯೧೧ 


ಹುಂಡಿಪತ್ರ 


| ಸಂಸ್ಥಾನದೆ ಗುಂಡುದೀವಿದ ತಡಂಗಮನಂಗದ ಪಾಂಗವಂದಿರ (ಆದಿಪು ೫-೯೦): ನೋಡದೆ 
| ಮಾಡಿದ ರೂಪಿನಂತೆ ನೇರ್ಪಿಲ್ಲದ ವಿಕಟಾಕೃತಿಯ ಹುಂಡಸಂಸ್ಥಾನಗಳುಂ : (ಶ್ರಾವಕಾ. 
[ಸಂ.) '` 
ಹುಂಡಹಾಳತ (ನಾ). ವಿವೇಚನೆಯಿಲ್ಲದಿರುವಿಕೆ; ವಿವೇಕರಹಿತತೆ: ಕೋರ್ಟು 
ಮುಂದೆ ಬರಬೇಕೆಂದು ಅವರ ಹೆಸರನ್ನು ಕೂಗಿಸಿದ ಕೂಡಲೇ ಆ ಮಾತನ್ನು 
ಹುಂಡಹಾಳತವಾಗಿ ಥಟ್ಟನೆ ಆಡುತ್ತಿದ್ದರು (ಮುಸುಗ. ೧೬೭). (ಹುಂಡ? *- ಹಾಳತ] 
ಹುಂಡಾ (ನಾ). ಮದುವೆಯಲ್ಲಿ ಗಂಡಿಗೆ ಕೊಡುವ ಹಣ; ವರದಕ್ಷಿಣೆ: ತುಳಸಿ 
ನನಗ ತಂಗೀ ಹಾಂಗ, ಹುಂಡಾ ಅಂತ ಕೊಡತೇನಿ (ದೀಪಹ.11, ೪೨೦). 
(4- ಮರಾ. ಹುಂಡಾ] 


೨೧-೧೨) 


ಕಥೆಯ ಹುಂಕೊಳಲನ್ಯರಿಗೆ ಹೇಳುತಿರ್ದು (ಘರಚ. 2-೪). ೨. ಒಪ್ಪಿಕೊಳ್ಳು: ಬಸವನ [10| ಹುಂಡಾವಣೆ, ಹುಂಡಾವಳಿ (ನಾ). ಹಣದ 'ದಾಖಲೆಪತ್ರ; ಹುಂಡಿ: ಕೋಟ್ಕಂತರ 


ಭಕ್ತಿ ಭಾರದ ಹೊಣಕೆಯನೆ -ಹುಂಕೊಂಡು ಪೂರೈಸಲಿಕೆ ಬೇಕೆನುತ (ಪ್ರಭುಲೀ. ೨೨-೩೦). 
ಹುಂ 4 ಕೊಳ್‌; 


ಧನದ ಹುಂಡಾವಣಿಗಳಂ (ಸಾಗಂಧಿ.೧೩೪-೨೦). ಹುಂಡಾವಳಿ: '"ಹುಂಡಾವಳಿಯ 
ಕಾಯದೆ''ಯ ಪ್ರಕಾರ ಹುಂಡಿಯು ಪಟಾಯಿಸದಿದ್ದರೆ (ಮೋಹಿನೀ. ೩೦). 


ಹುಂಚ 'ಹುಂಜ್ಮ' ನೋ. 

ಹುಂಜ್ಕ "ಪುಂಜ್ಕ' ನೋ. 

ಹುಂಜ್ಮ, ಹುಂಚ, ಹುಂಚ, ಹುಂಜು (ನಾ). ಮಗ್ಗದ ಹಾಸಿನಲ್ಲಿರುವ 
ರೇಷ್ಮೆಯ ಅಥವಾ ನೂಲಿನ ಲಡಿ; ಎಪ್ಪತ್ತರಿಂದ ಎಂಬತ್ತು ಎಳೆಗಳ 
ಸಮೂಹ: ಪಟ್ಟೆಗೆ ಏಳು ಹುಂಜ (ಭಾಸ್ಕರ. ೭೭);-ಹೊಯ್ದಂತ, ಏಳ್ಲುಂಜ ಕೊರಳೀಗಿ 
ಹಾಯ್ಕೊಂಡು. ಮಠನೇರಿ ಕುಂತಾದ ನೋಡ ನೀಲವ್ಪಾ.(ಮಲ್ಲಿಗ: ೧೦೪) ಘುಯತೆ: ಎಂಟು 
ಹುಂಚದಡಿಸೀರೆ ಬಹು ಚೆನ್ನಾಗಿತ್ತು (ಮಾಮರಾ. ೯6 -ಹು೦ಜಿ; ಭರದಿಂದ -ಹುಂಜಿಯ 
ಹೊಸೆವಂತೆ ಹೊಸೆದು (ಜ್ಞಾನಚ. ೧೬-೧೦೩). ಹುಂಜು:-ಹುಂಜು ದಡಿ-(ಮುಂಬಯಿ. ಕಿ. 
4-೧೦೩)... K ಫಿಂಜ್ಯ 

ಹುಂಜಿ "ಹುಂಜ್ಮ' ನೋ. | 

ಹುಂಜಿಕೆ "ಪೂಜಿಗೆ' ನೋ. | 

ಹುಂಜು "ಹುಂಜ್ಕ' ನೋ. 

ಹುಂಟ (ನಾ).. ಒಂದು. ಬಗೆಯ ಭೂಮಿಯ ಅಳತೆ (7): ಶ್ರೀಯಳಹ 
ಪರುಮಾಳದೇವರ ನಿತ್ಮ ನಂದಾದೀವಿಗೆ ನಿವೇದ್ಮಕ್ಕಂ ಮೋದಗುಯ್ಯಲಲು ಹುಂಟ ೧. 
ಕೆಯಿ ೧೦ ಮಹಾಜನಂಗಳು ಕೊಟ್ಟರು (ಸೌಇಇ. 1x -1, ೩೬೬-೩೦; 1225). (?| 

ಹುಂಡ (ನಾ). ಹೆಡ್ಡ; ದಡ್ಡ; ಗಾಂಪ: ಹಾಗೆ ಬಣ್‌-ಹುಂಡರ. ಅಚಾರಭ್ರಷ್ಟರ' | 
. . .ಆಅಪ್ರಮಾಣಪಾತಕರ ಭಕ್ತಿ ತೊಟ್ಟಲ್ಲಿ ಭಕ್ತರೆಂದರೆ ವಿರಕ್ತಿ ತೊಟ್ಟಲ್ಲಿ ಕರ್ತರೆಂದರೆ 
ದೀಕ್ಷೆಯ ಮಾಡಿದಲ್ಲಿ ಗುರುವೆಂಡಡೆ ನಾನೀ ತಪ್ಪು ಕಂಡಲ್ಲಿ ಎತ್ತಿ ಕೂಲುವೆನು |30 
(ವಚಶಾ. 1,೨೪೦); ಜೊಂಡ ಜೈನಠ ಮಾತ ಹುಂಹ ಬಿಜ್ಜಳ ಕೇಳಿ ಕೊಂಡನಕಮನೆಗೆ. | |. 
ಶಿವನುರಿಯ (ಕನ್ನಚಾ. ೨೩೪). ೨. ವಿಕಾರವಾದ ಆಕೃತಿ; ಕುರೂಪ: ಓಸರಿಸಥನ್ನ 
ವಸ್ತುವನಾಸಕ್ತಿಯಿನೆನ್ನದೆಂದೊಡಕ್ಕುಮೆ ದಿಟದಿಂ ಹೂಸಿದೊಡೆ ಹುಂಡನಕ್ಕುಮೆ 
(ಉಸಾರ__ ೩6); ಮೆಟ್ಟುವ ನೆಲನಲ್ಲ ಕದ ಕಬ್ಬುನ ಬಜ್ಜರ ಸೂಜಿ (?)ಯೊಟ್ಟು: 
ವಾಸನೆಯೆ ದುರ್ಗಂಧ ನೆಟ್ಟನೆ ತನು ಹುಂಡದಾಕೃತಿ ನೋವಿನ: ಬಟ್ಟೆಯವನ ಬಗೆಯೆಲ್ಲ |35 


| 
| K (ಆ ಹುಂಡಿ./ ಹಿಂ. ಹುಂಡಾವನ ಎ ಹುಂಡಿಯ ದರ) 
| | ಹುಂಡಾವಸರ್ಪಿಣ (ನಾ). [ಜೈನ]ಅನೇಕ ಅವಸರ್ಪಿಣಿಗಳ ಕಾಲವಾದ ಮೇಲೆ 
[15| ` ಬರುವ ಅವಧಿ: ಭಂಗಂ. ದೊರೆಕೊಂಡುಧಿಂತು ಭರತೇಶ್ವರಂಗೆ ಹುಂಡಾವಸರ್ಷಿಣೀ 
ವಿಳಸನಧಿಂ (ಆದಿಪು. ೧೪-೧೧೪); ಹುಂಥಾವಸರ್ಪಿಣಿಯೊಳಿಂತು ದು(ಷ್ಟ)ಷ್ನಮಸಮಾಪ 
ಮಕ್ಕುಮೆಂತಂತೆ ಸಮ್ಮಕ್ತ್ವಾದಿಗುಣಂಗಲ್ಗೆ : ಪ್ರಾಣಿಗಳ್ಳಿಮುಖರಪ್ಪರ್‌ (ಚಾವುಂಪು. ೧೩೬). 
[ಸಂ. ಹುಂಡಾವಸರ್ಪಿಣೀ] 
ಹುಂಡಾವಳಿ . "ಹುಂಡಾವಣಿ' ನೋ. 
20 ಹುಂಡಿ (ನಾ). ಸಣ್ಣ ಹಳ್ಳಿ; ಚಿಕ್ಕಗ್ರಾಮ; ಕೊಪ್ಪಲು: ಆಲಗೂಡಿಗೆ ಸಲುವ 
ಮುದ್ದಬೀರಸ. ಹುಂಡಿ ಹಾಲುಹುಂಡಿ ಚನ್ನಗೌಡನ ಹುಂಡಿ (ಎಕ. (1. ತಿರುಮ.೬೩-೨೪೭; 
- 1348); ಕಿರಾತ ದಸ್ಮುಗಳಂ ಕಟ್ಟಿಕೊಂಡು . . .` ಗ್ರಾಮ ಹುಂಡಿಗಳಿದ್ದರೆ ಕೊಳ್ಳೆಯಂ 
ಮಾಡಿ (ಮುದ್ರಾಮಂ, ೧೧೨). 
ಹುಂಡ್ಮಿ : (ನಾ). ಮಿಶ್ರವರ್ಣದ ಎತ್ತು: ಹಂಡಕೆಂದಗಳಿಲ್ಲ ಹುಂಡಿ ಕಾರಿಗಳಿಲ್ಲ 
ಗಂಡರಿದ್ದೊಬ್ಬ ಮಗನಿಲ್ಲ (ಸರ್ವಜ್ಞ.೧೯೨೬). "ಹುಂಡವಣ್ಣ' ಹೋ, 
'ಹುಂಡ್ಕಿ (ನಾ).೧. ಹಣ ಕೊಡುವಂತೆ ನಮೂದಿಸಿದ ಪತ್ರ; ಹಣದ 
- ಡಾಖಲೆಪತ್ರ: ವಿಧವಿಧದ ಪೊನ್ನ ಬೇಕೆಂದಷ್ಟಹುಂಡಿಯಿಂದೊದಗಿಸುವ ಸಾವಕಾರರ 
.ಗುಂಪು (ಕೃಷ್ಣವಿ: ೫-೨೫); ದೇಶಾಂತರದ ಸಾಹುಕಾರರಿಂದ ಬರುವ ಹುಂಡಿಗಳಿಗೆ 
ಹಣವನ್ನು ಕೊಡುತ್ತಿದ್ದುದರಿಂದ ಆ ಹೆಸರಿನ ರೂಢಿ ದಾಸರಾದ ಮೇಲೂ ಕಡೆಯ ತನಕ 
. ತಪ್ಪಲಿಲ್ಲ (6ಭವಿ. ೬೦೬). ೨. ಬ್ಯಾಂಕುಗಳಿಂದ ಹಣ ಪಡೆಯಲು ಕೊಡುವ 
ಅದೇಶಪತ್ರ; ಚೆಕ್ಕು: ಮೂರುಸಾವಿರದ ಮುದ್ದತೀ ಹುಂಡಿ -ಕಳಿಸಿರುತ್ತೇನೆ 
` (ಷೋಜೀವ. ೯೪): ಬೇರೆ ಬೇರೆ ಬ್ಯಾಂಕುಗಳ ಮೇಲಿನ ಈ ಹುಂಡಿಗಳ ಒಟ್ಟು ಮೊತ್ತ 
ಸುಮಾರು ಒಂಡುಕೋಟಿ ರೂಪಾಯಿಗಳಷ್ಟಾಗಬಹುದೆಂಬುದು ಶೇಟಜಿಗೆ ಅರಿವಾಯಿತು 
(ರತ್ನಗೋ. ೨೧). ೩. ಬೆಲೆಯನ್ನು ತೋರಿಸುವ ಪಟ್ಟಿ: "`(ವ್ಯಾಪಾರ) ಸಲ್ಲಿಸಿದ 
ಸಾಮಾಸುಗಳ ಅಥವಾ, ಮಾಡಿರುವ ಕೆಲಸದ, ಬೆಲೆ ತೋರಿಸುವ ಪಟ್ಟಿ, ಬೆಲೆಪಟ್ಟಿ; 


25 


(ಪರ್ಧಚ. ೧-೮೩). (ಸಂ.] ಹುಂಡಿ'' "(ಇ ಇಂಕಾ).೪. ಹಣವನ್ನು ಸಂಗ್ರಹಿಸುವ ಡಬ್ಬ; ಗೋಲಕ: ಬಳಾಪುರದ 
ಹುಂಡಗರಡಿ " ನೋ. N i ಬಸವಣನ -ವಪಿತಾ ಹುಂಡಿ (ಎಕ. ೩ (5), ಕೋಲಾರ. ೨೫೮-೬೩: 1761); ಒಂದು ರೂಪಾಯಿ, 
ಬಂಡಗುತ್ತಿಗೆ (ನಾ). (ಕಠ್ಲಾ) ಅಂದಾಜು; ಸೂಮಾರು: ಒಬ್ಬೊಬ್ಬರು ಹುಂಡ ಇದೆ . . . ಅದನ್ನು ಅನಾಢಾಲಯಧ ಹುಂಡಿಗೆ ಹಾಕಬಹುದು (ಭಾರದ. ೬). 


ಗುತ್ತಿಗೆ ಮೇಲೆ ಹೇಳಿದರೂ ಸಹ ಲೆಖ್ಬ ಮಾಡಿದ ಹಾಗೆ ಹೇಳುತ್ತಾರೆ (ರೂಢಿ). |” 
"ಹುಂಬಗುತ್ತಿಗೆ'' ಪರಾ. 1] 

ಹುಂಡವಣ್ಣ (ನಾ). ಬಗೆಬಗೆಯ ಬಣ್ಣ; ಮಿಶ್ರವರ್ಣ: ನಿಶಿತಲಘುಕೀಲವಣೆಯ 
ಖಂಡದಿಂದಿಟ್ಟಯಿಷುವಿಂದಳಿಸಿ ಕೆಂಗರಿಯ ಹುಂಡವಣ್ಣದ ಕೋಲ್ಲಳೆಳೆದು ಕರ್ನಾಂತರಕೆ 
ಹೊದ್ದಿಸ33ಲುದ್ದಿಸುತಲಿ (ಜನಮು. ೧೯-೪೬. "ಹಂಡಬಂಡ' ಪರಾ. 

(ಹುಂಡ? 3- 'ಒಣ್ಣ) 

ಹುಂಡಸಯ್ದಾನ. (ನಾ). [ಜೈನ] ಶರೀರಧ-ಅಂಗೋಪಾಂಗಗಳನ್ನು ಅತಿಕುರೂಪ |45 

ಗೊಳಿಸುವ ಕರ್ಮಗಳ ಉದಯ: ಅದೇಂ.ನೇಕ್‌ ಪೋಲ್ತುದೊ ಷಂಡ ಹುಂಡ 


೫. ಪ್ರಸ್ತಾಪ; ಸೂಚನೆ: ಕೆಲವು ಮಡುವೆಯ ಹುಂಡಿಗಳೂ ಸಿದ್ಧಣ್ಣನಿಗೆ ಬಂದಿದ್ದವು 
-(ಪಂಜಪಂ. ೫೪). ೬. ಜವಾಬ್ದಾರಿ; ಹೊಣೆಗಾರಿಕೆ: ಹೊರಿಸುವೆಂ ಹುಂಡಿಯಂ 
ನಿನ್ನಾತ. ನಾನೆನುತ (ಪರಶು. ೩-೨೧). ([ಅ- ಹಿಂ. ಮರಾ. ಹುಂಡೀ./ ತುಳು, ಹುಂಡಿ] 
ಹುಂಡಿಗಡಿಗೆ (ನಾ). ಹಣವನ್ನು ಸಂಗ್ರಹಿಸುವ ಡಬ್ಬ; ಗೋಲಕ: ದ್ಯೇವಸ್ಥಾನ 
ದಲ್ಲಿರುವ ಹುಂಡಿಗಡಿಗೆಯಲ್ಲಿ ಹಣವನ್ನು ಹಾಕು (ರೂಢಿ). [ಹುಂಡ್ಮಿ 1 ಗಡಿಗೆ] 
ಹುಂಡಿಗೆ (ನಾ). (?): ಸುಂಡಾ ನೀ ಮುಂದೆ ನಡೆಯೆಂದೆ ಬೀಗೂತಿ ಹುಂಡೀಗೆ 
ಮಾಡ್ಕಾಳೇ ಮದುವೇಯ (ಹುಟ್ಟಿಹ. ೧೮೫). [] 
ಹುಂಡಿಪತ್ರ (ನಾ). ಇ ಹುಂಡ್ಮಿ ೨: ಅವನು ಆ ಹಣವನ್ನು ಅಲ್ಲಿನ ಒಂದು ಬ್ಯಾಂಕಿಗೆ 


4೦ 


ಹುಂಡು 


ಒಪ್ಪಿಸಿದರೆ, ಆ ಬ್ಯಾಂಕಿನವರು ಅವನಿಗೆ ಹಿಂದೂಸ್ತಾನದಲ್ಲಿ ತಮಗೆ ಲೆಕ್ಕವಿರುವ ಬ್ಯಾಂಕಿನ 
ಹೆಸರಿಗೆ ಒಂದು ಹುಂಡಿಪತ್ರ ಕೊಡುತ್ತಾರೆ (ಬಾಲಪ್ರ. 11, ೧೫೫೮). ([ಹುಂಡ್ಮಿ * ಪತ್ರ) 

ಹುಂಡು (ನಾ). ೧. ಸಣ್ಣ ಚೂರು; ಕಣ: ಸೇದುತ್ತಿದ್ದ ಬೀಡಿಯ ತುದಿಯ ಬೆಂಕಿಯ 
ಹುಂಡುಗಳು ಕೆಂಪಗೆ ಮಿರುಗಿದವು (ಮಲಮ.೮0೫). ೨. ಸಣ್ಣ ಬೊಟ್ಟು; ಚುಕ್ಕೆ: 
ಬಾನಲ್ಲಿ ಮುಗಿಲು ಅರ್ಧಮರ್ಧ ಕವಿದಿದ್ದುದರಿಂದ, ಆಗಾಗ ಬಿಸಿಲು ನೆರಳುಗಳು 
ಹಾಳೆಗಳಂತೆ ಹುಂಡುಗಳಂತೆ ಬೀಳುತ್ತಾ ಕಣಿವೆ, ಬೆಟ್ಟಗಳನ್ನು ಒಮ್ಮೆ ಮಿನುಗಿಸುತ್ತಿದ್ದವು 
(ಅಬೂಬ. ಆ): ಅದರ ಮೈಮೇಲೆ ಹುಂಡುಹುಂಡುಬೊಟ್ಟು ನೋಡು. ಅದು ಕೋಗಿಲೆ 
(ಸಪ್ನಹೂ. ೫೧). ೩. ತೊಟ್ಟು; ಹನಿ: ಕೆರೆಯಲ್ಲಿ ಒಂದು ಹುಂಡೂ ನೀರಿಲ್ಲ (ರೂಢ). 
೪.(?): ಬಂಡ ಹುಂಡಿನ ಮೈಯ ಬಣ್ಣ ಬೆಳಕು ಮಾಡಿಕೊಂಡು ಕೈವಿಡಿದಿಹರುಂಟು 
ಗಂಡು ಗಂಡಿಗೆ ಮೋಹಿಸುವ ಚೆನ್ನಿಗರು ದೀಕ್ಷೆಗೊಂಡವರಾರಿವರಂತೆ (ಭರಚ. ೭೦-೧೧೪). 

ಹುಂಡುಕೋಳಿ (ನಾ). ಒಂದು ಬಗೆಯ ಕೋಳಿ: ಅವುಗಳ ಮಧ್ಯೆ ಹುಂಡುಕೋಳಿಗಳು 
ಬೆಚ್ಚಿ ಬೆವರಿ ಚಲಿಸುತ್ತಿದ್ದವು (ಕಾನೂರು. ೨೧); ಹುಂಡುಕೋಳಿ ರೆಕ್ಕೆಯ ಹಾಗೆ ಕಾಣಿಸಿತು 
(ಸೃಪ್ಣಹಂ. ೧೬). ([ಹುಂಡು? 3 ಕೋಳಿ, (ಆ ಕೋಲ್‌) 

ಹುಂಡೆಕರಿ, ಹುಂಡೇಕಾರ, ಹುಂಡೇಕಾರಿ (ನಾ). ಸುಂಕವನ್ನು ಕೊಟ್ಟು 
ಪದಾರ್ಥಗಳನ್ನು ಬಿಡಿಸಿಕೊಂಡು ಅವುಗಳನ್ನು ಮಾಲೀಕನಿಗೆ ಮುಟ್ಟಿಸುವ 
ವ್ಯಕ್ತಿ ಹಾಗೂ ಆತನಿಗೆ ನೀಡುವ ಶುಲ್ಕ: ಸ್ಟೇಶನದ ಮೇಲೆ ಮಾಲವು ಏರಿಸುವದರ 
ದೆಶೆಯಿಂದ ಹುಂಡೆಕರಿ ಇಲ್ಲವೆ ಎರಡನೇ ಮನುಷ್ಯನು ಹೋಗಿ ಸ್ಟೇಶನದ ಮೇಲೆ ಮಾಲವು 
ಏರಿಸಿದ ಬಳಿಕ ರಶೀದಿಯ ಪರಭಾರೆ ಕಳಿಸುವದಿದ್ದರೆ ಆ ಹುಂಡೆಕರಿ ಇಲ್ಲವೆ ಮನುಷ್ಯನಿಗೆ 
ಮಾಲದ ಮಾರಾಟ ಮಾಡಬೇಕು (ಮುಂಬವ್ಕಾ.೮೪); ಕೂಲಿಯಲ್ಲಿ . . . ಬಂಡಿ ಇಳಿಸುವ 
ಕೂಲಿ ಮತ್ತು ಹುಂಡೆಕರಿ ಇವೆಲ್ಲದರ ಸಮಾವೇಶ ಆಗುತ್ತದೆ (ಮುಂಬವ್ಕಾ.೨೨೨). 
ಹುಂಡೇಕಾರ: ಸಾಹುಕಾರರುಗಳ, ಹುಂಡೇಕಾರರುಗಳ ಚಲನವಲನ ಸಂಪೂರ್ಣ 
ನಿಂತುಹೋಯಿತು (ಮರಳಿ.೧೭೦); ಭಂಡೀಬಾಡಿಗೆ, ಹುಂಡೇಕಾರರ ವಗೈರೆ ಹಿಡಿದು... 
ಈ ಪ್ರಕಾರ ತೆಗೆದುಕೊಂಡೇವು (ಮುಂಬವ್ಕಾ.೧ಂ). ಹುಂಡೇಕಾರಿ: ಭಂಡೀಭಾಡಿಗೆ, 
ಹುಂಡೇಕಾರಿ ಮತ್ತು ಹೊಲಿಗೆ ಮುಂತಾದವುಗಳಿಗೆ ಹತ್ತುವ ರಕಮುಗಳಿಗೆ ಒಟ್ಟಿನಿಂದ 
“ಮಜೂರಿ' ಎಂಬ ಶಬ್ದವನ್ನು ಉಪಯೋಗಿಸಿದ್ದೇವೆ (ಮುಂಬವ್ಮಾ.೮). 

[£- ಮರಾ. ಹುಂಡೇಕರೀ। 

ಹುಂಡೇಕಾರ "ಹುಂಡೆಕರಿ' ನೋ. 

ಹುಂಡೇಕಾರಿ "ಹುಂಡೆಕರಿ' ನೋ. 

ಹುಂತಕಾರ "ಹೊಂತಕಾಣ' ನೋ. 

ಹುಂಬ (ನಾ). ಅಸಂಸ್ಕೃತನಾದವನು; ಅವಿವೇಕಿ; ಉದ್ಧಟ: ನಿನ್ನಂತಹ 
ಹುಂಬನಿಂದ ಇದೆಲ್ಲವನ್ನು ds ಭತ್ತ (ಬಂಗಾಹೆ.೬೯); ಯಾವ ಹಳ್ಳಿಯ 
ಹುಂಬನೋ ಇವನು (ಹೊಸಕ್ತಿ. ೧೬೨). [<- ಮರಾ. ಹುಂಬ) 

ಹುಂಬಗುತಿಗೆ “ಹುಂಬಗುತ್ತಿಗೆ' ನೋ. 

ಹುಂಬಗುತ್ತಿಗೆ, ಹುಂಬಗುತಿಗೆ, ಹುಂಬಗುದ್ದಿಕೆ. ಹುಂಬುಗುತ್ತಿಗೆ (ನಾ). 
ಎವೇಚನೆಯಿಲ್ಲದೆ ಮಾಡುವ ಕೆಲಸ; ದುಡುಕಿನ ಕೆಲಸ: ಸತ್ಮಸಂಗತಿಗೂ 
ಕಣ್ಣುಮುಚ್ಚುವುದರಲ್ಲಿ ಕ್ರಾಂತಿ ಏನಿದೆ? ಬರಿಯೆ ಹುಂಬಗುತ್ತಿಗೆ (ಮೂರುದಾ.೧೩೫). 
ಹುಂಬಗುತಿಗೆ: ಇಂತಹ ಹುಂಬಗುತಿಗೆಯ ಕೆಲಸಕ್ಕೆ ಸ್ವಲ್ಪ ಛೀ ಹಾಕಿ (ವೈನಿ.೨೩೭). 
ಹುಂಬಗುದ್ದಿಕೆ: ಇಂದು ಹೀಗೆ ಅಡದಾಂಡ ಬೆಳೆದ ಕೋಲ್ಲಾಪುರೀಪೇಟಾ ಸುರವರದಲ್ಲಿ 

ಪರಕಾಯಪ್ರವೇಶ ಮಾಡಿದ ಹುಂಬಗುದ್ದಿಕೆಯ ವಿಶ್ಶಾನನ್ನು ತುಳಸಿ ಗುರುತಿಸುವದು 

ಹುಂಬುಗುತ್ತಿಗೆ: ಒಪ್ಪಿಕೊಳ್ಳಲಾರದ್ದಕ್ಕೆ 
ಅದು ಮಹತ್ವದ್ದೇ ಅಲ್ಲ ಎಂಬ ಹುಂಬುಗುತ್ತಿಗೆ ನ್ಯಾಯಕ್ಕೆ ಬಂದಿರುವುದರಿಂದಲೂ 
(ವಿಚಾಮಂ. ೩೩). 1?) 

ಹುಂಬಗುದ್ದಿಕೆ "ಹುಂಬಗುತ್ತಿಗೆ' ನೋ. 

ಹುಂಬತನ (ನಾ). ಒರಟುತನ; ಅವಿವೇಕ: ಬ್ರಿಟಿಶರು ದೇಶವನ್ನು ಮುಸಲ್ಮಾನರಂತೆ 
ಹುಂಬತನದಿಂದ ಸುಲಿಯಲಿಲ್ಲ (ಯಕ್ತಪ್ರ. ೧೯); ಹುಂಬತನದಿಂದಾಗಿ ಲಿಂಗಪ್ಪ . 
ಆಸಕ್ತಿಯನ್ನು ವ್ರಕಟಿಸಿದ್ದ (ಗ್ರಾಮಾಯ. ೫೬೩). [ಹುಂಬ + - ತನ] 


ಸಾಧ್ಯವಾದೀತೆ? (ದೀಪಹ.1, ೪೦೦). 


ತನ್ನ 


೮೯ 


೧೨ 
ಸ್‌ 


ಹುಕ್ಕೇರಿ 


ಹುಂಬುಗುತ್ತಿಗೆ "ಹುಂಬಗುತ್ತಿಗೆ' ನೋ. 

ಹು: (ಅ). ಕೋಪ, ಧಿಕ್ಕಾರ, ಜುಗುಪ್ಸೆ ಮುಂತಾದ ಭಾವಗಳನ್ನು ಸೂಚಿಸುವ 
ಒಂದು ಅವ್ಮಯ: ತೊಟ್ಟನೆ ಮುನಿಸಾಗಿ ಹುಃ ಸವತಿಯಂ ನೆಟ್‌ ತೋಜ್‌ಪನೆಂದು 
ತನ್ನ ಕಾಮಿನಿಯ ವಿದಗ್ವವೃತ್ತಿಗಳನಕ್ಕಟ ನಾಳೆಯೆ ತಾನೆ ಕಾಣನೇ (ಧರ್ಮಾಮೃ.೭ -೨೧೨); 
ತೊಟ್ಟೆನೆ ತಾಂ ಕಂಡೊಡೆ ಹುಃ ಬಬಾಪ್ರುಖಿಕೆಂಬಲ್ಹೂಳೆಯಂ ನೆರ್ಕ್ಯನೆರ್ಕೃನೆ ಬೇರ್ಕೈಯ್ದು 
(ಎತ.೪1, ತರೀಕೆ. ೨೫-೩೭; 1196). 

ಹುಕಮತು "ಹುಕುಮತ್ತು' ನೋ. 

ಹುಕಿ (ನಾ). ತಟ್ಟನೆ ಮನಸ್ಸಿಗೆ ಬರುವ ಲಹರಿ;-- ಇಚ್ಛೆ; ಚಪಲ: ಇನ್ನೊಮ್ಮೆ 
ತಂಬಾಕಿನ ಬಾರುಮಾಡುವ ಹುಕಿ 


| 

| 

| ಉಕ್ಕಿತು (ದೀಪಹ. ೧೪೩3. 

| [ಆ-- ಮರಾ. ಹುಕೀ, ಹುಕ್ಕೀ) 

| (ಹುಕುಂ "ಹುಕುಮು' ನೋ. 

ಹುಕುಂನಾಮೆ, ಹುಕುಮನಾಮೆ (ನಾ). ಲಿಖಿತಮೂಲಕವಾದ ಅಪ್ಪಣೆ; 

| | ಆಜ್ಞಾಪತ್ರ; ನಿರೂಪ: » ಸರಕಾರದ ಹುಕುಂನಾಮೆ ಪ್ರಕಾರಕ್ಕೆ (ಎಕ.॥೫. ದೂದ್ಡಬ. 

| ೧೨-೧; 1785); ಮುಲ್ಕಿ ಮುಂತಾದ ಬಾಬಿನಲ್ಲಿ ಖಾವಂದರವರಿಂದ ಅಪ್ಪಣೆಯಾದ 

|  ಹುಕುಂನಾಮೆ (ಮಹಾವಂ.॥, ೫೭). ಹುಕುಮನಾಮೆ: ಹುಕುಮನಾಮೆಗಳನ್ನು ಹೊರಡಿಸಿ 
ಬೇರೆ ಬೇರೆ ದೇಶಗಳಿಗೆ ಕಳುಹಿಸಿದರು (ಇಂಗ್ಲಇ. ೪೩). 

| (£- ಆರ. ಹಿಂ. ಮರಾ. ಹುಕ್ಕನಾಮಾ) 

| ಹುಕುಮ "ಹುಕುಮು' ನೋ. 

| ಹುಕುಮತ್ತು, ಹುಕಮತು (ನಾ). ಒಡೆತನ; ಅಧಿಕಾರ: ಮುಂಬಯಿಸಂಸ್ತಾನದ 

| ಕಡೆ ಫೌಜು ನಂಮ ಹುಕುಮತ್ತಿನಲಿ ಇತ್ತು (ಉಾಚೇಂದ್ರ.೫೩). ಹುಕಮತು: ಅವರೆಲ್ಲರ 

| ಮೇಲೆ ಹುಕಮತು ಇಟ್ಟು ಒಳಿತಾಗಿ ವೃವಸ್ತೆಯನ್ನಿಡುವುದು (ಮುಂಬವ್ಕಾ.೨೮೦). 


20 


[ಆ-- ಅರ. ಹುಕ್ಕತ್‌; ಹಿಂ. ಹುಕೂಮತ್‌; ಮರಾ. ಹುಕಮತ್‌] 
ಹುಕುಮನಾಮೆ "ಹುಕುಂನಾಮೆ' ನೋ. 
ಹುಕುಮು, ಹುಕುಂ, ಹುಕುಮ, ಹುಕ್ಕುಂ (ನಾ).೧. ಅಪ್ಪಣೆ; ಅಜ್ಞೆ: 
ಸರಕಾರದಿಂದ ಸ್ಪೆಷಲ್‌ ಹುಕುಮು ಹೊರಟಿತು (ಇಂದುಮು.೯೧).ಹುಕುಂ: ೧. ಬೇರೆ 
ಯಾರುನು ಬಾದ್ಮತೆಯಿಲ್ಲವೆಂದು ಹುಕುಂ ಅನುಸರಿಸಿಯಿರುತ್ತೆ (ಮೈಆರಿ.೧೯೩೦,೨೪-೧೯; 
14877); ಆ ಅಮಲುದಾರನು ಅದೇ ಹುಕುಂ ಮೇರೆ (ರಾಜೇಂದ್ರ. ೧೬). ಹುಕುಮ: ೧. 
ಶಾಹುರಾಜನ ಹುಕುಮದಿಂ ಮೋಹರ ಸಹಿತೈದಿ (ಕಳನ. ೧೦-೮೦). ೨. (ಆಲಂ) 
ಕೃತ್ರಿಮ; ಮೋಸ; ಕುಟಿಲತೆ: ಶಕುನಿ ಬೋಧೆಯ ಕೇಳ್ದು ಹಿತವಾಗಿ ಕರ": ಸತಿ 
| ಮುಕುತಿಯಹುದೆಂದು ನಿಶ್ಚೈೆಯಿಸಿದಂ ಪಾಂಡವರ ಹುಕುಮದಿಂ ಕೊಲ್ಲಬೇಕೆನುತ (ತುರಂಗ. 
| ೧೩-೩). ಹುಕ್ಕುಂ: ೧. ಸಾಕ್ಟೃವು ಅತ್ಯವಶ್ಶಕವೆಂದು ಸನ್ನಿಧಾನದಿಂದ ಹುಕ್ಕುಂ ಬಂದಿತ್ತು 
| 
| 


(ಶ್ರೀರಾಯ. ೨೪೬). ([--- ಅರ. ಹಿಂ. ಹುಕುಮ್‌, ಹುಕ್ಕ್‌; ಮರಾ. ಹುಕ್ಕ್‌, ಹುಕೂನ್‌್‌) 

ಹುಕ್ಕ "ಹುಕ್ಕಾ' ನೋ. 

ಹುಕ್ಕಾ, ಹುಕ್ಕ, ಹುಕ್ಕೆ (ನಾ). ತಂಬಾಕು ಸೇದುವ ಒಂದು ಸಾಧನ; ಗುಡಿಗುಡಿ: 
ಹುಕ್ಕಾ ಎಳೆಯುತ್ತಾ ಮಲಗುತ್ತಿದ್ದ ಜಹಾಂಗೀರ ಬಾದಷಹನಂತೆ (ಮುಂಗಾಮು.೫); 
ಬಾಯಿಯಲ್ಲಿ ಹುಕ್ಕಾದ ನಲಿಕೆ ಇದೆ (ಬಂಒಂ.೪೪). ಹುಕ್ಕ: ಅದಾದ ಮೇಲೆ ಸೇವಿಸಲು 
ಹುಕ್ಕವನ್ನು ಇರಿಸಿದನು (ಬಾಲಪ್ರ. 1 ೧೫೫).ಹುಕ್ಕೆ: ಜಗಲಿಯ ಮೇಲೆ ಕುಳಿತು ಹುಕ್ಕೆಯನ್ನು 
ಸೇದುತ್ತಾ . . . ಗೋಡೆಗೆ ಒರಗಿದ್ದನು (ಎಧಿವೃ. ೧೦); ಆ ವ್ಯಕ್ತಿಗಳು ಅದನ್ನು 
ಕುಡಿಯುವಷ್ಟರಲ್ಲಿ ಎರಡು ಹುಕ್ಕೆಗಳು ತಯಾರಾದುವು (ನಿಷ್ಕಾಮ. ೧). 

[€-- ಅರ. ಹಿಂ. ಹುಕ್ಕಾ; ಮರಾ. ಹುಕ್ಕಾ, ಹುಕ್ಕಾ] 

ಹುಕ್ಕುಂ "ಹುಕುಮು' ನೋ. 

| ಹುಕ್ಕೆ "ಹುಕ್ಕಾ' ನೋ. 

ಹುಕ್ಕೇರಿ (ನಾ). ಪೂರ್ವಕಾಲದಲ್ಲಿ ಬಳಕೆಯಲ್ಲಿದ್ದ ಹದಿನಾರು ಬಗೆಯ 
ರೂಪಾಯಿನಾಣ್ಮಗಳಲ್ಲಿ ಒಂದು; 8 ಹುಕ್ಕೇರಿಯೆಂಬ ಊರಿನಲ್ಲಿ ಟಂಕಿಸಿದ 
ನಾಣ್ಯ : ೧೩ಹುಕ್ಕೇರಿ. ೧೪. ಉಡವಣಿ. ೧೫. ಗೋವಿಂದಬಕ್ಷಿ. ೧೬. ಪೀರಖಾನಿ 


(?] 


(ಕಭಾಗೆ. ೨೮೧). 


ಹುಗಲು 


ಹುಗಲು "ಪುಗಿಲ್‌' ನೋ. 

ಹುಗಿ (ಕ್ರಿ).೧. (ಹೆಣ, ಹಣ ಮುಂತಾದುವನ್ನು) ನೆಲದಲ್ಲಿ ಕುಳಿಮಾಡಿ 
ಮೆಚ್ಚು ,-- ಹೂಳು; ಹುದುಗಿಸು: ಹುಗಿದ ಹೆಣಗಳನ್ನು ಕೆದರಿ ತೆಗೆದು ತಿನ್ನುವವು 
(ಮುಂಬಯಿ. ೩-೭೫); ಈ ಪಾತ್ರೆಯಲ್ಲಿ ನಾಣ್ಮಗಳನ್ನು ತುಂಬಿ ನೆಲದಲ್ಲಿ ಹುಗಿದಿಡುವೆನು 
(ಕಪಪು.೩-೧೦೧). ೨. ಊರು; ನೆಡು: ಮದುವೆಗೆ ಇನ್ನೂ ಹದಿನೈದು ದಿನಗಳಿರುವಾಗಲೇ 
. * * ಮೊದಲನೇ ಕಂಬವನ್ನು ಹುಗಿದು, ಅದನ್ನು ಮಾವಿನ ಟೊಂಗೆಗಳಿಂದ ಸಿಂಗರಿಸಿ 
(ಆಬೋಲೀ. ೩೮); ಯಾವ ಪಾತ್ರೆಯಲ್ಲಿ ಬೇಯಿಸುತ್ತೀರೋ ಆ ಪಾತ್ರೆಯನ್ನು ಉಸುಕಿನಲ್ಲಿ 
ಅರ್ಧ ಹುಗಿಯಬೇಕು (ಅಡುಸೌ.೮). ೩. ಮುಚ್ಚಿಹೋಗು; ಹುದುಗು: 
ಚತುರ್ದಶಲಕ್ಕಸಂಖ್ಯೆಯ ಸುದತಿಯರು ನಿನಗರುಣರಸದಂಗದಲಿ ಹುಗಿದುದು ([ಪಾಠಾಂ. 
ಹುದುಗಿದು] ಹೊಳೆವ ಗಾಜಿನ ಮಣಿಯ ಸರದಂತೆ «ತೊರರಾ.೩-೭-೧೯); ಅವರ 
ವಿಚಾರಗಳೆಲ್ಲ ಹಾಳುಕೋಟೆಯಂತ ಹುಗಿದುಕೊಂಡಿವೆ (ಸಮಜೀ.೬). 

ಹುಗಿಯಭತ್ತ (ನಾ). ಒಂದು ಬಗೆಯ ಬತ್ತ (?): ಈ ಗ್ರಾಮಕ್ಕೆ ಸಲುವ 
ದುರ್ಗದೇವರಿಗೆ ಕೊಟುಬಹ ಕಡಿವಾಜ್‌ ನಾಡುದಳವಾಅ್‌ಕೆ ಹುಗಿಯಭತ್ತ 
ಚಿನಮಾದಿಯರಿಗೆ ಕೊಟುಬಹ ತಳವಾಲ್‌ಕೆ ಉಪಾಅರ ಮೊಳೆಯ ರೊಕ ಸಹ 
(Morr. 1೪, ೨೫೫-೧೪; 1513). “ಹುಡಿಕ್ಕೆಬತ್ತ' ಪರಾ. 

(? + ಭತ್ತ (ಆ ಬತ್ತ)] 

ಹುಗಿಲಿಟ್‌ (ಕ್ರಿ). ಒಳಹೊಗುವಂತೆ ತಿವಿ ,-- ಚುಚ್ಚು: ನಿನ್ನಯ ಕಣೆಗಳೌಕಿದರೆ 
ತೆರಳುವನೆ ಅಭಿಮನ್ಮುವೆನುತಬ್ಬರಿಸಿ ಕರ್ಣನ ಕಾಯವನು ಹುಗಿಲಿಬ್‌ದನೆಂಟಂಬಿನಲಿ 
(ಕುಮ್ಮಾದ್ರೋ. ೫-೫೫); ಮನಸಿಜಂ ಪರಿಮಳವ ಬೀಜುವರಳಂಬೊಂದ ತೊಟ್ಟು 
ಹುಗಿಲಿಟ್‌ದನಾಕೆಯ ಮನವನಾತನಂತಃಕರಣವಂ ಚಿತ್ರವೆಂಬಂದದಿಂ (ಸೌಂದಪು. ೮-೧೪). 

[ಹುಗಿಲು (< ಪುಗಿಲ್‌,) * ಇಜ್‌) 

ಹುಗಿಲು "ಪುಗಿಲ್‌ A ನೋ. 

ಹುಗಿಲುಗಳೆ (ಕ್ರಿ). ಸೀಳು; ಭೇದಿಸು: ನಗವನೊಡ್ಡಿದರೊಂದು ಶರದಲಿ ಹುಗಿಲುಗಳಿವ 
ವಿದೂರಪಾತದಿ (ಸಂಭಪ.೧೮-೩). [ಹುಗಿಲು (ಆ ಪುಗಿಲ್‌,) + ಕಳೆ] 

ಹುಗಿಲುತೆಗೆ "ಹುಗಿಲುದೆಗೆ' ನೋ. 


ಹುಗಿಲುದೆಗೆ, ಹುಗಿಲುತೆಗೆ (ಕ್ರಿ). ಚಕ್ಕೆ ತೆಗೆ; ಕೆತ್ತು; ಪದರವನ್ನೆತ್ತು: ಆಸೆಯಅತ | 
ಬಾಚಿಯಲ್ಲಿ ಭವಪಾಶವಿಲ್ಲದ ಜಂಗಮಕ್ಕಿತ್ತು ರೋಷವಿಲ್ಲದ ಉಳಿಯಲ್ಲಿ ನಿಜವಾಸವ | 


ನೋಡಿ ಹುಗಿಲುದೆಗೆವುತ್ತ (ಸರ್ವವ. ೧೨೦-೬೧೮). ಹುಗಿಲುತೆಗೆ: ಪೂರ್ವಕ್ಕೆ ತಾಳಾಗಿ 
ಉತ್ತರಕ್ಕೆ ತಲೆಬಾಗಿ ಬಿದ್ದ ಮರನ ತಂದು ಬದ್ದಿಯ ಕಾರುಕನ ಕೈಯಲ್ಲಿ ಸುಬದ್ಧಿಸಿ 
ಬಂಧಿಸಿ ಸುದ್ದಯಿಸಿ ಅನಾದಿ ಎಂಬ ಹುಗಿಲುತೆಗೆದು (ಸರ್ವವ. ೧೦೫-೫೬೭). 
(ಹುಗಿಲು (ಆ ಪುಗಿಲ್‌,) * ತೆಗೆ] 
ಹುಗಿಸ್ಕು “ಪೊಗಿಸು' ನೋ. 
ಹುಗಿಸ್ಮು (ಕ್ರಿ). ನೆಲದೊಳಗೆ ಮುಚ್ಚಿಸು; ಹೂಳಿಸು: ಅರಳಿಯ ಮರದಡಿಯಲ್ಲಿ 


ಕುಣಿ ತೋಡಿಸಿದ. ಅಲ್ಲಿ ಹುಗಿಸಿದ (ಜಮಿನ್ಹಾ.೧೪); ನಮ್ಮಿಬ್ಬರನ್ನೂ ಜೀವಂತ ಹುಗಿಸಿ | . 


ಬಿಡುವುದಾಗಿ ಹೇಳಿದನು (ಮೇದಿಮ. ೧೫೬). 
ಹುಗು "ಪೊಗು' ನೋ. 
ಹುಗುತೆ "ಪೊಗುತೆ' ನೋ. 
ಹುಗುಲು "ಪುಗಿಲ್‌,' ನೋ. 
ಹುಗುಳು "ಪುಗುಳ್ಕ್‌' ನೋ. 
ಹುಗುಳೇಳು "ಪುಗುಳೇಮ್‌' ನೋ. 
ಹುಗ್ಗಿ "ಪುಟ್ಲ್‌' ನೋ. 
ಹುಗ್ಗಿಗ (ನಾ). ಸೊಕ್ಕಿನವನು; ಬಿಂಕದವನು: ಹೋಳುಗಳೆವೆನು ಹುಗ್ಗಿಗರನೆನು 
ತಾಳೊಳಗೆ ಬೆರಸಿದನು (ಕುವ್ಮಾದ್ರೋ. ೧೦-೩೧); ಭರದಿಂದ ಮುಗ್ಗಿದ ಬಲಮಂ ಕಾಣುತ 
ಹುಗ್ಗಿಗರಾ ಕುರುಭೂಪಾಲನುಜರದಡೆಹಾಯ್ದರು (ಅಭಿಕಾ. ೩೩). 
(ಹುಗ್ಗು(ಆ ಪುಗ್ಗು) *- - ಇಗ 
ಹುಗ್ಗ್ಯು (ಕ್ರಿ). ೧. ತೆರು; ಬಿಡು; ತ್ಯಜಿಸು: ನೂರೆಂಟು ಜಗಳದೊಳ್‌ ಪೆಸರೊಡೆದ 


(ಹುಗಿ + - ಇಸು] 


೮೯೧೩ 


lo 


ಹುಚ್ಚುಕಬ್ಬು 


| | ನಾಯಕರು ಮುಗ್ಗಿದರು ಹು[ಪಾಶಾಂ. ಉ]ಗ್ಗಿದರು ಹರಣಮನಾಜಿಯೊಳಗೆ (ತುರಂಗ. 
|| ೩೨. ೨. ಅಡಗು; ಹುದುಗು: ನೆಗ್ಗಿತವನಿ ಭಟರ ಹತಿಯ ಲಗ್ಗೆಗಮರರು 
ಹುಗ್ಗಿದರು (ಯಾದವಾ. ೬೦). [ಆ ಪುಟ್ಲು?| 


| ಹುಚ್ಚಕಬ್ಬು "ಹುಚ್ಚುಕಬ್ಬು' ನೋ. 
| ಹುಚ್ಚತ್ತಿ (ನಾ). ಕೀಳುದರ್ಜೆಯ ಅತ್ತಿಮರ; ಕಾಡುಅತ್ತಿಯ ಮರ: ""ಕಾಕೋ 
ದುಂಬರಿಕಾ-ಹುಚ್ಚತ್ತಿ, ಮಳಲತ್ತಿ'' (ಒಷಛಿ. ೩೨). "ಮಳಲಹುಚ್ಚತ್ತಿ' ಪರಾ. 
(ಹುಚ್ಚು(< ಪುರ್ಚು) *- ಅತ್ತಿ] 
ಹುಚ್ಚಮಲ್ಲಿ (ನಾ).೧. (ಉಕ) ಚದುರಂಗದಾಟದಲ್ಲಿ ಒಂದು ಬಗೆಯ 
| ಪಟ್ಟು; 8 ಪೇದೆಮಾತಿನ ಒಂದು ಪ್ರಕಾರ. ೨. (ಆಲಂ) ನಿರುಪಾಯ 
ನಾದವನು; ಅಸಹಾಯಕನಾದವನು: ಹೈದರನು ಈ ಮೇರೆಗೆ ರಾಜಧಾನಿ 
ಯಲ್ಲೆಲ್ಲ ವ್ಯವಸ್ಥೆಯನ್ನು ಮಾಡಿ ಪೇಶ್ವೆಯನ್ನು ಹುಚ್ಚಮಲ್ಲಿಯಾಗಿ ಮಾಡಿ ಕೂಡ್ರಿಸಿದ 
(ಚರಿಸಂ. ೧೩೪). [<- ಮರಾ. ಹುಚಮಲ್ಲೀ, ಹುಚಮುಲ್ಲೀ) 
ಹುಚ್ಚಹತ್ತಿ "ಹುಚ್ಚುಹತ್ತಿ' ನೋ. 
| ಹುಚ್ಚಾಟ (ನಾ). ೧. ಅವಿವೇಕದಿಂದ ವರ್ತಿಸುವುದು; ಬುದ್ದಿಗೇಡಿತನ: 
ಹುಚ್ಚಾಟವನ್ನು ಆಡಿದವನು ತಾನು . . . ಆದರೆ ಇವಳಿಗೇನು ಅರೆಯಾಯಿತು? 
(ಬಾಳಹೊ. ೨೨೨). ೨. ಹಾಸ್ಕನಾಟಕ; ಪ್ರಹಸನ: ಈ ಪುಸ್ತಕದಲ್ಲಿ ಮೂರು 
ಹುಚ್ಚಾಟಗಳನ್ನು ಕೊಟ್ಟಿದೆ. ಹುಚ್ಚಾಟಗಳು ಹೆಸರಿಗೆ ಹುಚ್ಚಾಟಗಳಾಗಿದ್ದರೂ ಅವು 
ಒಳಹೊಡತದಲ್ಲಿರುವುದೇ ಹೆಚ್ಚು (ತಿಡುಗು.೪ ಪೀಠಿಕೆ); ಸಾಮಾಜಿಕರನ್ನು ಸಾಹಿತ್ಯದ 
ಸೂತ್ರದಲ್ಲಿ ಸೇರಿಸಿಕೊಳ್ಳಬೇಕಾದರೆ "ಹುಚ್ಚಾಟ'ವು ಒಂದು ಹಾದಿ (ಸಾಹಿಎ. ೧೨೦). 
(ಹುಚ್ಚು(< ಪುರ್ಚು) + ಆಟ] 
ಹುಚ್ಚಾಪಟ್ಟೆ "ಹುಚ್ಚಾಬಟ್ಟೆ' ನೋ. 
25| ಹುಚ್ಚಾಬಟ್ಟೆ, ಹುಚ್ಚಾಪಟ್ಟೆ (ಅ). ಮನಸ್ಸಿಗೆ ಬಂದಂತೆ: ಬಂದಿಯೊಡನೆ ಅವನು 
ಹುಚ್ಚಾಬಟ್ಟೆ ಕೂಗಾಡುತ್ತಿದ್ದನು (ಪುನರು.೧೮೬). ಹುಚ್ಚಾಪಟ್ಟೆ: ಹುಚ್ಚಾಪಟ್ಟೆ ಮಾತಾಡ 
ಬೇಡ (ರೂ). "ಕಂಡಾಬಟ್ಟೆ', "ಸಿಕ್ಕಾಬಟ್ಟೆ' ಹೋ. (೬ ಹುಚ್ಚು) 
ಹುಚ್ಚಾಸ್ಪತ್ರೆ (ನಾ). ಬುದ್ದಿ ಭ್ರಮಣೆಗೊಂಡ ರೋಗಿಗಳಿಗೆ ಚಿಕಿತ್ಸೆ ಮಾಡುವ 
ಆಸ್ಪತ್ರೆ; ಮಾನಸಿಕರೋಗಿಗಳ ಚಿಕಿತ್ಸೆ ನಡೆಸುವ ಆಸ್ಪತ್ರೆ: ಹುಚ್ಚಾಸ್ಪತ್ರೇಲಿರೋಕೆ 
ನಮಗೇನು ಹುಚ್ಚೆ? (ಮುಚ್ಚಿಬಾ. ೩೨). [ಹುಚ್ಚು (ಆ ಪುರ್ಚು) *- ಆಸ್ಪತ್ರೆ) 
ಹುಚ್ಚ (ನಾ).೧.'ಬುದ್ದಿಪಲ್ಲಟವಾದವಳು; ಹುಚ್ಚು ಹಿಡಿದವಳು: ಆ ಹುಡುಗಿಗೆ 
ಪ್ರಜ್ಞೆಯು ಶಿಥಿಲವಾಗಿ ಮೂರುನಾಲ್ಕುದಿನ ಹುಚ್ಚಿಯಂತೆ ಕಾಣುತ್ತಿತ್ತು (ಹುಟ್ಟಿಹ. ೧೩; 
ಹುಚ್ಚಿಗೆ ಅತ್ತೆಮನೆಯೇನು ತವರುಮನೆಯೇನು? (ಗಾದ). ೨. (ಆಲಂ) ಅವಿವೇಕ 
ದಿಂದ ವರ್ತಿಸುವವಳು : ಅವಳೊಬ್ಬಳು ಹುಚ್ಚಿ, ಎಲ್ಲ ವಿಷಯಕ್ಕೂ ಹಟಹಿಡಿಯುತ್ತಾಳೆ 
[ಹುಚ್ಚು(-ಆ ಪುರ್ಚು) + - ಇ) 
ಹುಚ್ಚಿ “ಪುಚ್ಚಿ' ನೋ. 
ಹುಚ್ಚಿಡು (ಕ್ರಿ). (ಆಲಂ) ದಿಗ್ಭ್ರಮೆಯಿಂದ ವಿಕಾರವಾಗು; ಗಾಬರಿಯಿಂದ 
| ವಿವರ್ಣವಾಗು: ಅವರಿಬ್ಬರ ಮೋರೆಯೂ ಹುಚ್ಚಿಟ್ಟು ನೆಲ ನೋಡತೊಡಗಿದರು 
(ಪ್ರೇಮುಶ್ರ. ೨೧೫); ರಾಯರ ಮುಖ ಹುಚ್ಚಿಟ್ಟು ಹೋಗಿತ್ತು (ನಿರಾಭ. ೧೧೪). 
[ಹುಚ್ಚು (< ಪುರ್ಚು) - ಇಡು; 
ಹುಚ್ಚು ಪುರ್ಚು' ನೋ. 
ಹುಚ್ಚುಕಗ್ಗಲಿ (ನಾ). ಕೀಳುದರ್ಜೆಯ ಕಗ್ಗಲಿಮರ: "“ಅರಿಮೇದ, ವಿಟ್ಟದಿರಃ- 
೨ ದುರ್ಗಂಧವುಳ್ಳ ಕಗ್ಗಲೀಗಿಡ, ಹುಚ್ಚುಕಗ್ಗಲೀಮರ'' (ಸಿದ್ಧಾಂತಿ. ೧೨೩). 
[ಹುಚ್ಚು(- ಪುರ್ಚು) *- ಕಗ್ಗಲಿ] 
«| ಹುಚ್ಚುಕಬ್ಬು, ಹುಚ್ಚಕಬ್ಬು (ನಾ). ಕಬ್ಬಿನಂತೆಯೇ ಇರುವ ಒಂದು 
ಬಗೆಯ ಜೊಂಡು; ಕಾಗಬ್ಬು: ದರ್ಬೆ, ಹುಚ್ಚುಕಬ್ಬು, ಕಾಡುಕಬ್ಬು (ಮಡಗಿ. 


[ 
15 


30 


35 


(ರಎಢಿ). 


40 


ಹುಚ್ಚುಕುಣಿತ 


«೭-೧೩೭೦).ಹುಚ್ಚಕಬ್ಬು: ಹೊಳೆಗೆ ಹೋದರೆ ಜೋಳದ ಬೆಂಡು, ಹುಚ್ಚಕಬ್ಬು 
ಇವುಗಳಿಂದ ದೋಣಿ ತೆಪ್ಪಗಳನ್ನು ಮಾಡಿ ತೇಲಿ ಬಿಡುತ್ತಿದ್ದರು (ಹುಟ್ಟಿಹ. ೧೫೪). 
[ಹುಚ್ಚು(< ಪುರ್ಚು) * ಕಬ್ಲು(< ಕರ್ವ) 
ಹುಚ್ಚುಕುಣಿತ "ಪುರ್ಚುಕುಣಿತ' ನೋ. 
ಹುಚ್ಚುಕುನ್ನಿ "ಪುಚ್ಚುಗುನ್ನಿ' ನೋ- 
ಹುಚ್ಚುಕೆಲಸ (ನಾ). ವಿಚಾಧಮಾಡದೆ ಮಾಡುವ ಕೆಲಸ: ನಮ್ಮ ಹುಡುಗ 
ಶುದ್ಧ ಹುಚ್ಚುಕೆಲಸ ಮಾಡಿಬಿಟ್ಟ (ರೂಢ). (ಹುಚ್ಚು(-ಆ ಪುರ್ಚು) 4 ಕೆಲಸ] 
ಹುಚ್ಚುಗಟ್ಟು (ಕ್ರಿ). ಮರುಳಾಗು; ಹುಚ್ಚುಹಿಡಿ: ಕಾಲೇಜಿನ ಹುಡುಗಿಯರೆಲ್ಲ 
ಹುಚ್ಚುಗಟ್ಟಿ ಕಾಲಿಗೆ ಬೀಳಬೇಕು (ಕೆಲಕ.೯೩). (ಹುಚ್ಚು(< ಪುರ್ಚು) 1 ಕಟ್ಟು 
ಹುಚ್ಚುಗುಂಜಿ (ನಾ). ಒಂದು ಬಗೆಯ ಸಸ್ಕ: ಚಿರುಂಡಿ ಚಿಂಚು ಹುಚ್ಚುಗುಂಜಿ 
(ಅಕಾನಿ.೧೦-೨೩). (ಹುಚ್ಚು(< ಪುರ್ಚು) 4 ಗುಂಜಿ] 
ಹುಚ್ಚುಗೊಳ್‌ "ಪುರ್ಚುಗೊಳ್‌' ನೋ. 
ಹುಚ್ಚುಗೊಳಿಸು "ಪುಚ್ಚುಂಗೊಳಿಸು' ನೋ. 
ಹುಚ್ಚುಚಕ್ಕೋತ (ನಾ). ಒಂದು ಬಗೆಯ ಚಕ್ಕೋತ: ಹುಚ್ಚುಚಕ್ಕೋತ, 
ಹುನ್‌ಚಿಕ್‌ (ಮೈಔಿಸಿ ೧೦-೩೬೫). - [ಹುಚ್ಚು(ಆ ಪುರ್ಚು) 4 ಚಕ್ಕೋತ] 
ಹುಚ್ಚುಜೋಳ (ನಾ). ಒಂದು ಬಗೆಯ ಸಸ್ಮ; ಕಾಡುಜೋಳ: ಕಾಡುಜೋಳ. 
ಹುಚ್ಚುಜೋಳ, ಕಾಡುಕಂಬುಹುಲ್ಲು (ಮೈಔಗಿ ೭೧-೧೪೫೮). 
[ಹುಚ್ಚು(- ಪುರ್ಚು)4 ಜೋಳ] 
ಹುಚ್ಚುತನ "ಪುಚ್ಚುತನ' ನೋ. 
ಹುಚ್ಚುತುಂಬೆ "ಹುಚ್ಚುದುಂಬೆ' ನೋ. 
ಹುಚ್ಚುತೊಂಡೆ (ನಾ). ಒಂದು ಬಗೆಯ ತೊಂಡೆ; ಕಾಗೆದೊಂಡೆ : ““ಕಾಕಾಂಗೀ, 
ಕಾಕನಾಸಿಕಾ - ೨ ಕಾಗಿತೊಂಡೇಗಿಡದ ಹೆಸರು, ಹುಚ್ಚುತೊಂಡೆ''(ಸಿದ್ಧಾಂತಿ. ೧೩೯). 
(ಹುಚ್ಚು(< ಪುರ್ಚು) 4 ತೊಂಡೆ] . 
ಹುಚ್ಚುದುಂಬೆ, ಹುಚ್ಚುತುಂಬೆ (ನಾ). ಒಂದು ಬಗೆಯ ತುಂಬೆಗಿಡ; 
ಕಾಡುತುಂಬೆ: ಅಂಡಶೂಲೆಗೆ . . . ಹುಚ್ಚುದುಂಬೆಯ ಬೇರಂ ನಿಂಬೆಯಲ್ಲಿ ಅರೆದು 
ಅಂಡಕ್ಕೆ ಕಟ್ಟುವುದು (ಎವ). ಹುಚ್ಚುತುಂಬೆ: (ಮೃಔಗಿ೫೦-೧೦೦೩). . 
(ಹುಚ್ಚು(< ಪುರ್ಚು) *- ತುಂಬೈ] 
ಹುಚ್ಚುನಗೆ (ನಾ). ತಡೆಯಲಾರದೆ, ಮೇರೆಮಾರಿ ಬರುವ ನಗು: ಜಗುಳ್ಳ 
ಹೆಂಗಳನೆತ್ತಿ ತಕ್ಕಿಸಿ ಮೊಗವಡ್ಡದೆಗೆಯೆ ಚುಂಬಿಸುತಿಹ ನಿನ್ನ ಬಗೆಯ ಕಂಡರೆ ಹುಚ್ಚುನಗೆ 
ಬರುತಿದೆ (ಭರಚ. ೯-೧೧೩). ([ಹುಚ್ಚು( ಆ ಪುರ್ಚು,) *- ನಗೆ) 
ಹುಚ್ಚುನರವೆ (ನಾ). ಒಂದು ಬಗೆಯ ಸಸ್ಮ: ಕೂಲಿ, ಕುಮತಿ, ಕಾಶ್ಮೀರಿಮರ, 
ಹುಚ್ಚುನರವೆ (ಮೃಔಿಗಿ.೪೦-೭೮೨). (ಹುಚ್ಚು(ಆ ಪುರ್ಚು) 4 ನರವೆ] 
ಹುಚ್ಚುನಾಯಿ (ನಾ). ಹುಚ್ಚು ಹಿಡಿದಿರುವ ನಾಯಿ: ಹುಚ್ಚುನಾಯಿ ಕಚ್ಚಿದರೆ 
ಹುಚ್ಚುಹಿಡಿಯುತ್ತದೆ (ರೂಢಿ). [ಹುಚ್ಚು(< ಪುರ್ಚು) % ನಾಯಿ( ಆ ನಾಯ್‌) 
ಹುಚ್ಚುನಿಂಬೆ (ನಾ). ಒಂದು ಬಗೆಯ ನಿಂಬೆ; ಕಾಡುನಿಂಬೆ: (ಮೃಔಗಿ. ೧೦-೧೭೪). 
[ಹುಚ್ಚು (-« ಪುರ್ಚು) *- ನಿಂಬೆ] 
ಹುಚ್ಚುನೆಲಬೇವು (ನಾ). ಒಂದು ಬಗೆಯ ಸಸ್ಕ : (ಮೃಔಗಿ.೪೮-೯೫). 
“ ' [ಹುಚ್ಚು (ಆ ಪುರ್ಚು) 4 ನೆಲಬೇವು] ' 
ಹುಚ್ಚುಪಡವಲ (ನಾ). ಒಂದು ಬಗೆಯ ಪಡವಲಕಾಯಿ ಮತ್ತು ಅದರ ಬಳ್ಳಿ; 
ಕಹಿಪಡವಲ: ""ಕುಲಕಂ, ಪಟೋಲ, ತಿಕ್ತಕಃ, ಪಟು: - ೪ ಖೈ ಪಡುವಲಗಿಡ; ಹುಚ್ಚು 
ಪಡವಲಗಿಡ'' (ಸಿದ್ಧಾಂತಿ. ೧೪೭). (ಹುಚ್ಚು(< ಪುರ್ಚು) 3- ಪಡವಲ (ಆ ಪಡಲ,)] 
ಹುಚ್ಚುಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ; ೫ ಇದು ಸೋಕಿದರೆ ದಾರಿ ತಪ್ಪಿ 
ಅಲೆಯಬೇಕಾಗುತ್ತದೆಂದು ಭಾವಿಸಲಾಗಿದೆ : ದಿಕ್ಕು ತಪ್ಪಿಬಿಟ್ಟೆನೆ?. .. ಅಥವಾ 
ಹುಚ್ಚುಬಳ್ಳಿ ಎಲ್ಲಿಯಾದರೂ ಕಾಲಿಗೆ ತಗುಲಿಬಿಟ್ಟಿತೆ? (ಮಲೆಮ. ೫೭೭). 
(ಹುಚ್ಚು (ಆ ,ಪುರ್ಚು) 4 ಬಳ್ಳಿ] 
ಹುಚ್ಚುಬಿಡಿಸು (ಕ್ರಿ). (ಆಲಂ) ಅವಿವೇಕವನ್ನು ಹೋಗಲಾಡಿಸು; ವಿವೇಕಿಯ 


೮೯೧೪ 


ಹುಚ್ಚುಹೀರೆ 


| ನ್ನಾಗಿಸು: ಅವನು ನನ್ನ ಹತ್ತಿರ ಬರಲಿ, ಹುಚ್ಚುಬಿಡಿಸಿ ಕಳಿಸುತ್ತೇನೆ (ರೂಢಿ)... 


[ಹುಚ್ಚು(< ಪುರ್ಚು) 4 ಬಿಡಿಸು] 
ಹುಚ್ಚುಬಿಡು (ಕ್ರಿ). ಮರುಳುತನ ನಿವಾರಣೆಯಾಗು: ಹುಚ್ಚು ಬಿಡದೆ 
ಮದುವೆಯಾಗದು, ಮದುವೆಯಾಗದೆ ಹುಚ್ಚು ಬಿಡದು (ಗಾದೆ). ` 
[ಹುಚ್ಚು(< ಪುರ್ಚು) 4 ಬಡು] 
ಹುಚ್ಚುಬೇವು (ನಾ). ಒಂದು ಬಗೆಯ ಬೇವು; ತುರುಕಬೇವು: "“ಅರೆಬೇವು, 
ಹುಚ್ಚುಬೇವು . . . ಅಜಣಿ'' (ಸಸ್ಮನಿ.66). - [ಹುಚ್ಚು( ಆ ಪುರ್ಚು) * ಬೇವು] 
ಹುಚ್ಚುಬ್ರಹ್ಮದಂಡಿ (ನಾ). ಒಂದು ಬಗೆಯ ಔಷಧೀಸಸ್ಮ: ದತ್ತೂರದ ಗಿಡ, 
ಹುಚ್ಚುಬ್ರಹ್ಮದಂಡಿ, ಅರಿಸಿನ ಉಮ್ಮತ್ತಿ (ಮೈಔಗಿ 6-೧೪೧). 
[ಹುಚ್ಚು(< ಪುರ್ಚು) 4 ಬ್ರಹ್ಮದಂಡಿ] 
ಹುಚ್ಚುಮಳೆ (ನಾ). (ಆಲಂ) ಹತೋಟಿಯಿಲ್ಲದೆ ಒಂದೇ ಸಮನೆ ಸುರಿಯುವ 
ಮಳೆ; ಅತಿವೃಷ್ಟಿ: ೧೬೬೩ನೇ ದುರ್ಮತಿ ಸಂ॥ ಆಶ್ವೀಜ ಶುದ್ಧ ೧೦ಯಿಂದ ಕಾರ್ತೀಕ 
ಶು॥ ೫ವರೆಗೆ ಹುಚ್ಚುಮಳೆ ಹೊಯಿತು (ಚಿತ್ರಪಾ.ಆ ಉಪೋದ್ಭಾತ); ಅವನು ಬೇಸಾಯಕ್ಕೆ 
ಹೊರಟ ಸಮಯದಲ್ಲಿ ಗುರುತೇಟಿನಂತೆ. ಹುಚ್ಚುಮಳೆ ಕರೆಯುವುದು . 
(ಯೋಧಪು. ೭೪). [ಹುಚ್ಚು(< ಪುರ್ಚು) 4 ಮಳೆ(ಆ ಮಲೆ)) 
ಹುಚ್ಚುಮುಂಡೆ (ನಾ). (ಆಲಂ) ಅವ್ಯವಸ್ಥೆಯ ವ್ಯಕ್ತಿ: ಹುಚ್ಚುಮುಂಡೆಯ 
ಮದುವೆಯಲ್ಲಿ ಉಂಡವನೇ ಜಾಣ (ಗಾದೆ). [ಹುಚ್ಚು (ಆ ಪುರ್ಚು) 4" ಮುಂಡೆ ] 
ಹುಚ್ಚುಮುಟ್ಟೇಗಿಡ (ನಾ). ಒಂದು ಬಗೆಯ ಸಸ್ಮ: ಮಂಗಮಾರಿಸೊಪ್ಪು 
ಹೆಣ್ಣುಕರೀತುಂಬೆ, ಹುಚ್ಚುಮುಟ್ಟೇಗಿಡ (ಮೈನಿಗಿ. ೭-೧೧೬). 
[ಹುಚ್ಚು (< ಪುರ್ಚು) 4 ಮುಟ್ಟೈ * ಗಿಡ (೬ ಗಿಡು)] 
ಹುಚ್ಚುಮೆಣಸಿನಮರ (ನಾ)..ಒಂದು ಬಗೆಯ ಸಸ್ಕ : ಕಾಡುಅಮಟೆ, ವಾಸನೆಮರ, 
ಹುಚ್ಚುಮೆಣಸಿನ ಮರ (ಮೈಔಗಿ. ೬೮-೧೩೯೨). 
[ಹುಚ್ಚು (ಆ ಪುರ್ಚು) 4 ಮೆಣಸು (೬ ಮೆಬಸು) 4 ಮರ]: 
ಹುಚ್ಚುಸಾಸುವೆ (ನಾ). ಒಂದು ಬಗೆಯ ಸಾಸುವೆ : “ಕ್ಷವ: , ಕ್ಲುತಾಭಿಜನನ;, 
ರಾಜಕಾ, ಏಷ್ಟಿಕಾ, ಅಸುರೀ - ೫ ಕರೀಸಾಸುವೆ, ದೊಡ್ಡಸಾಸುವೆ; ಹುಚ್ಚುಸಾಸುವೆ'' 
(ಸಿದ್ದಾಂತಿ. ೨೭೯). (ಹುಚ್ಚು (< ಪುರ್ಚು) ಸಾಸುವೆ (ಎ ಸಾಸಿವೆ)] 
ಹುಚ್ಚುಸೊಂಡೆ (ನಾ). ಒಂದು ಬಗೆಯ ಸೊಂಡೆಗಿಡ: ""ಕಾಡುಬದನೆ, ಹುಚ್ಚು 
ಸೊಂಡೆ, ಸವುಡಂಗಿ, ಸೊಂಡೆ'' (ಸಸ್ಮನಿ. ೧೨೧); (ಮೈಣಗಿ. ೭೦-೧೪೪೬). 
(ಹುಚ್ಚು (« ಪುರ್ಚು) 4 ಸೊಂಡೆ, (ಎ ಸುಂಡೆ,)) 
ಹುಚ್ಚುಹತ್ತಿ, ಹುಚ್ಚಹತ್ತಿ (ನಾ). ಒಂದು ಬಗೆಯ ಹತ್ತಿ: ""ಭದ್ರೋದುಂಬರಿಕಾ- 
ಹುಚ್ಚುಹತ್ತಿ'' (ಓಷಧ. ೧೧೦). ಹುಚ್ಚಹತ್ತಿ: ""ಫಲಭದ್ರಃ- ಹುಚ್ಚಹತ್ತಿ'' (ಓಷಧಿ. ೧೦೪). 
[ಹುಚ್ಚು (ಆ ಪುರ್ಚು) 4 ಹತ್ತಿ (ಆ ಪಟ್ಟ್‌)) 
ಹುಚ್ಚುಹತ್ತು (ಕ್ರಿ). ಹುಚ್ಚುಹಿಡಿ; ಬುದ್ಧಿ ಭ್ರಮಣೆಯಾಗು : ಅವನಿಗೆ ಹುಚ್ಚು 
ಹತ್ತಿತು (ಮುಂಬವ್ಕಾ. ೫-೨೦೯). [ಹುಚ್ಚು (< ಪುರ್ಚು) *- ಹತ್ತು (ಆ ಪತ್ತು)! 
35| ಹುಚ್ಚುಹರಟೆ (ನಾ). (ಆಲಂ) ಮನಸ್ಸಿಗೆ ಬಂದಂತೆ ಆಡುವ ಮಾತು; 
ಅಸಂಬದ್ಧಪ್ರಲಾಪ: ಗು೦ಿಯೆ? ಹುರಿಯ! ಕಚ್ಚ! ನೆಚ್ಚೆ? ಅವರ ಹುಚ್ಚುಹರಟೆ 
(ಇಂಗೀತ. ೯೯-೯). [ಹುಚ್ಚು (ಆ ಪುರ್ಚು) * ಹರಟೆ, 
ಹುಚ್ಚುಹರಳು (ನಾ). ಒಂದು ಬಗೆಯ ಹರಳಿನ ಗಿಡ : ವಿಶಲ್ಯಾ ಜಾಪಾಳದ 
ಗಿಡ, ಅಪಿಶಬ್ದದಿಂದ ಹಾವುಮೆಕ್ಕೆಗಿಡ, ಎಲುವುಸಂಧಿಗಿಡ, ಹುಚ್ಚು ಹರಳುಗಿಡ, ೬ `` 
(ಸಿದ್ದಾಂತಿ. ೪೧೦). [ಹುಚ್ಚು (ಎ ಪುರ್ಚು) *- ಹರಳು (ಆ ಪರಲ್‌)) 
ಹುಚ್ಚುಹಿಡಿ (ಕ್ರಿ). ಎ ಹುಚ್ಚುಹತ್ತು : ಹುಚ್ಚುಹಿಡಿಯಿತು ಎನಗೆ ಹುಚ್ಚುಹಿಡಿಯಿತು 
(ಪುರಂದ. ೩-೨೯ ಪಲ್ಲವಿ); ಏನು, ನಿಪುಣಿಕೆಗೆ ಹುಚ್ಚುಹಿಡಿಯಿತೇಮ? (ಬಾಣಆ. ೨೨೦). 
(ಹುಚ್ಚು (ಆ ಪುರ್ಚು) * ಹಿಡಿ, (ಆ ಪಿಡ್ಮಿ)) . 
ಹುಚ್ಚುಹೀರೆ (ನಾ). ಒಂದು ಬಗೆಯ ಹೀರೆ: ಹುಚ್ಚುಹೀರೆಕಾಯಿಬೀಜವನ್ನು 
ಮೊಲೆಹಾಲಿನಲ್ಲಿ ನೆನೆಯಿಕ್ಕಿ ನಸ್ಮಂಗೆಯ್ಕೆ ಸಕಲಸನ್ನಿದೋಷಗಳು ಗುಣಮಕ್ಕುಂ 
[ಹುಚ್ಚು (ಆ ಪುರ್ಚು) 4 ಹೀರೆ (ಆ ಪೀರೆ)] 


2s 


40 


4s 


(ಸಕವೈ. ೧೮೧). 


ಹುಚ್ಚುಹೊಳೆ ೮೯೧೫ ಹುಟ್ಟಾ 


ಹುಚ್ಚುಹೊಳೆ `ಪುರ್ಚುವೊಳೆ' ನೋ. | ಹುಜೂರುಖಜಾನೆ (ನಾ). ಸರಕಾರದ ಬೊಕ್ಕಸ ,-- ಭಂಡಾರ: ಹುಜೂರು 
ಹುಚ್ಚೆಳ್ಳು (ನಾ). ಒಂದು ಬಗೆಯ ಎಳ್ಳು; ಗುರೆಳ್ಳು: "“ತಿಲಪಿಂಜಃ, ತಿಲಪೇಜಃ- ಖಜಾನೆಗೆ ಐವಜು ಸಂದಾಯಮಾಡಿ ರಶೀದಿ ತರಿಸಿಕೊಳ್ಳುವದು (ಮಹಾವಂ. ॥. ೬೭). 
ಈ ೨... ಹುಚ್ಚೆಳ್ಳಿಗೂ ಹೆಸರು. ಕೆಲವರು ಕಾಡೆಳ್ಳು ಎಂಬುವರು'' (ಸಿದ್ಧಾಂತಿ. ೨೭೯); | (ಹುಜೂರು 4- ಖಜಾನೆ] 
ಸಾಸಿವೆ, ಹುಚ್ಚೆಳ್ಳು ಮೊದಲಾದವುಗಳನ್ನು . . . ಬೆಳೆಯುತ್ತಾರೆ (ವೃವಮ.೪೪). | ಹುಜೂರುಜಮಾಬಂದಿ, ಹುಜೂರ್‌ ಜಮಾಬಂದಿ (ನಾ). ಕಂದಾಯ 
[ಹುಚ್ಚು (ಆ ಪುರ್ಚು) 4 ಎಳ್ಳು (ಆ ಎಳ್‌)] 5| ವಸೂಲಿಯ ಅಧಿಕಾರಿಗಳ ಸಮಕ್ಷಮದಲ್ಲಿ ನಡೆಯುವ ಜಮಾಬಂದಿ: 
ಹುಚ್ಚೇಳು "ಪುರ್ಚೇಯ್‌' ನೋ. ಲೆಕ್ಕಗಳನ್ನು, ಅವುಗಳ ವಿಚಾರವಾಗಿ ಬರಬಹುದಾದ ತಕರಾರು ಅಹವಾಲುಗಳ ವಿಚಾರಣೆ 


ಹುಜರು "ಹುಜೂರು' ನೋ. ಮಾಡಿ, ಖಾಯಂ ಮಾಡುತ್ತಾರೆ. ಇದೇ ಹುಜೂರುಜಮಾಬಂದಿ (ಕೆಲನೆ. ೧೫೬); ಹುಜೂರು 
ಹುಜರೆ (ನಾ). ಯಾವಾಗಲೂ ರಾಜನ ಸಮಾಪದಲ್ಲಿರುವ ಸೇವಕ; ಜಮಾಬಂದಿಯಲ್ಲಿ ಎಲ್ಲಾ ಶಾನುಬೋಗರ ಲೆಕ್ಕ ಚೆಕ್ಕಾದರೂ ನನ್ನೂರಿನ ಲೆಕ್ಕ ಇನ್ನೂ 
ಯಾವಾಗಲೂ ರಾಜನ ಖಾಸಾಸೇವೆಯಲ್ಲಿರುವ ನೌಕರ: ನೆಟ್ಟಗಿದ್ದರೆ ಬಾಕಿ (ನನ್ನೂರು. ೧೫೨). ಹುಜೂರ್‌ ಜಮಾಬಂದಿ: ಅವರು ಶಿವಮೊಗ್ಗಿಗೆ 
ಯಾವಾಗೋ ನಮ್ಮ ವಿಮಲದೇವನು ಬಾದಶಹರ ಹುಜರೆ (ಕಂಚುಕಿ)ಯಾಗುತ್ತಲಿದ್ದನು |10|  ಹುಜೂರ್‌ಜಮಾಬಂದಿಗೆ ಹೋಗಿದ್ದಾರೆ (ಎದಿರೇ. ೨೮6). (ಹುಜೂರ್ಮು 4 ಜಮಾಬಂದಿ] 
(ಧಾರ್ಮಿತೇ. ೧೬); ಓರ್ವ ಸಂಸ್ಥಾನಿಕನ ಹುಜರೆಯಾಗುತ ಬೆಳೆದು ನೀನೇ ಹುಜೂರೆಂದು | ಹುಜೂರುಶಿಕೆರೂಪಾಯಿ (ನಾ). ಹೈದರಾಬಾದುನಿಜಾಮಸರಕಾರದಲ್ಲಿ 


ಭಾವಿಸಿರುವೆ (ನವ್ಯಕಾ. ೩೬). (4- ಹಿಂ. ಹಜೂರೀ, ಹುಜೂರೀ] | ಚಾಲ್ತಿಯಲ್ಲಿದ್ದ ನಾಣ್ಮ: ಹುಜೂರುಶಿಕೆರೂಪಾಯಿ ಅಂದರೆ (ಮೊಗಲಾಯಿ) 
ಹುಜುರು "ಹುಜೂರು,' ನೋ. | |. ದಕ್ಷಿಣಹೈದರಾಬಾದನಿಜಾಮಸರಕಾರದವರ ನಾಣ್ಯಕ್ಕೆ ಅನ್ನುತ್ತಾರೆ (ಮುಂಬವ್ನಾ. 
ಹುಜೂರ್‌ "ಹುಜೂರ್ಕು' ನೋ. ೨೮೬ ೪ಡಟ). [ಹುಜೂರ್ಮು *- ಶಿಕ್ಕೆ ( ಸಿಕ್ಕಾ) 3- ರೂಪಾಯಿ] 
ಹುಜೂರ್‌ ಜಮಾಬಂದಿ "ಹುಜೂರುಜಮಾಬಂದಿ' ನೋ. 15, ಹುಜ್ಜತ್ತಿ (ನಾ). ಒಂದು ಬಗೆಯ ಔಷಧೀಸಸ್ಕ: ""ಕಾಚಂ-ಗೌಜು, ಹುಜ್ಜತ್ತಿ, 
ಹುಜೂರ "ಹುಜೂರ್ಕು' ನೋ. | ಕಾಡುಲವಣ'' (ಓಷಧಿ.೨೮). (7 
ಹುಜೂರರಿಕೆ (ನಾ). ರಾಜನಿಗೆ ಮಾಡಿಕೊಳ್ಳುವ ಮನವಿ ,- ವಿಜ್ಞಾಪನೆ: |! | ಹುಟಾರು (ನಾ). ತಡಿಕೆ; ತಟ್ಟಿ (?) : ಮೆಳೆ ಸವರಿಸಿ ಮೆಳೆ ಒಳಗೆ ಒಂದು ಕೋಲನ್ನು 
ಸೇನಬೋವರು ಹುಜೂರರಿಕೆ ಮಾಡಿಕೊಂಡದು (ಎಕ. ೪1, ಸೊರಬ. ೨೬೬-೧೦; 16297). ಕೋವಿ ಹೇರಿಕೊಳ್ಳುವ ಬಗ್ಗೆ ಕಟ್ಟಿ, ಅದರ ಮೇಲೆ ನನಗೂ, ಚನ್ನವೀರನಿಗೂ ಎರಡು 
[ಹುಜೂರ್ಕು 4 ಅರಿಕೆ (ಆ ಅಖಾಕೆ)): ಸಲಾ ತಿರುಗಿಸಿ, ಎದೆ ಸಮಕ್ಕೆ ಹುಟಾರ ಕಟ್ಟೆ (ರಾಜೇಂದ್ರ. ೨೭೫). [1] 


ಹುಜೂರ್ಕ್ಮು, ಹಜೂರು, ಹುಜರು, ಹುಜುರು (ನಾ). ೧. ಸಮಕ್ಷಮ; |20| ಹುಟ್ಟಗೆ "ಪುಟ್ಟಿಗೈ' ನೋ. 
ಎದುರು: ನೀಂ ಹುಜೂರೊಳಿರ್ಪುದೆಂದು ನಿಯಾಮಿಸಲಿಂತು ರಾಯರಾ ಸಮಾಪ | | ಹುಟ್ಟಜೆ "ಪುಟ್ಟಜ' ನೋ. 
ದೊಳ್‌ . . . ಕತಿಪಯವತ್ಸರಂ ವರ್ತಿಸುತ್ತುಂ (ಕಳನ್ಯ ೩-೩). ೨. ಖುದ್ದು; ಸ್ವತಃ: | | ಹುಟ್ಟಡಗಿಸು (ಕ್ರಿ). ಜನ್ಮವನ್ನೇ ನಾಶಮಾಡು; ಸಂಪೂರ್ಣವಾಗಿ 
ವಿವರಕೆ ಹುಜೂರು ಬರವದು (ಎಕ. ೪॥॥, ಸಾಗರ. ೧೭-೧೫: 1672)] ಲಿಂಗಾಭಟ್ಟನು ಹುಜೂರು ಧ್ವಂಸಮಾಡು: ನಾವು ಅವರನ್ನು ಹುಟ್ಟಡಗಿಸಬಹುದು (ದೌಲತ್‌. ೩೧೧); ಅವರ 
ಬಂದು ಹಾರನ ಹಳ್ಳಿ ಕೋಟೆವಳಗಣ ನಾರಾಯಣದೇವರು . . . ಪೂಜೆಯನ್ನು ಹುಟ್ಟಡಗಿಸುವುದೇ ತಮ್ಮ ಗುರಿ (ಯಕ್ಷಪ್ರ. ೧೧೦); ಈ ಅಪವಾದವನ್ನು ಹುಟ್ಟಡಗಿಸಲೇ 
(ಎಕ. 15) ಬೆಂಗಳೂ. ೧೫೦-೧; 1700). ಹಜೂರು, : ೧. ಎಲ್ಲಿ ನೀ ಕಾದು ತಂದಿ ಹೇಳು |25) ಬೇಕು (ರೂರಾಣಿ. ೪೦). [ಹುಟ್ಟು (< ಪುಟ್ಟು) 1 ಅಡಗಿಸು (ಆ ಅಡಂಗಿಸು)) 
ಕೃತಕದಿ ಇಲ್ಲಿ ನಮ್ಮ ಹಜೂರಿನೊಳಿರ್ದು (ಏಜ್ಜರಾ. ೮-೪೦); ಆ ಬಗ್ಗೆ ಶ್ರೀಸ್ವಾಮಿಗಳವರು | | ಹುಟ್ಟಡಗು (ಕ್ರಿ). ಹುಟ್ಟು ನಾಶವಾಗು , - ಸಂಪೂರ್ಣವಾಗಿ ಧ್ವಂಸವಾಗು: 


ಹಜೂರಿಗೆ ಬಂದುಯಿದ್ದು (ಮೃಆರಿ. ೧೯೩೪, ೫೨-೧೨; 1812). ಹುಜರು: ೧. ಗಂಡಕೂಸ | | ಇವನನ್ನು ಶಿಕ್ಷಿಸಿದರೆ ವಿದ್ರೋಹದ ಹುಟ್ಟಡಗುತ್ತದೆ (ರಾಜ್ಕೋದ. ೧೮೭). 
ಒಂದು ಆಗಲಿ ತಾಯಿ, ಮುದುಕಿ ಕಣ್ಣ ಹುಜರೆ! (ನಿಸರ್ಗ. ೩೦೭). ಹುಜುರು: ೧. [ಹುಟ್ಟು (ಆ ಪುಟ್ಟು) 3- ಅಡಗು, (ಆ ಅಡಂಗು,)] 


ನಾನು ಏನನ್ನಾದರೂ ತಿನ್ನಬೇಕಾದರೆ ಎಲ್ಲರ ಹುಜುರು ತಿನ್ನುವವ (ರಕ್ತಧೃ. ೧೪೫). ಹುಟ್ಟಮೂಕ (ನಾ). ಹುಟ್ಟಿನಿಂದಲೇ ಮಾತನಾಡಲು ಆಗದವನು: ಹುಟ್ಟಮೂಕ 
೨. ಬೆಳ್ಳರೆ ಕುಡಿನೆಲ್ಲಿ ಚಂನ್ನಂಣನು ಹುಜುರು ಬಂದು «ಮೈಅರಿ. ೧೯೩೪. ೯-೨; |30| ನೆಂದು ದಟ್ಟೀತು ಜನಮನ (ಸಿದ್ಧಪು. ೪-೫೭). (ವ ಹುಟ್ಟು * ಮೂಕ] 


1690). ಹುಟ್ಟರಿವು "ಪುಟ್ಟೀಟ್‌ವು' ನೋ. 
[ಆ- ಅರ. ಹಿಂ. ಹುಜೂರ್‌; ಮರಾ. ಹುಜೂರ್‌, ಹುಜೀರ್‌, ಹುಜರಾಹುಜೂರ್‌, ಹುಟ್ಟರೆ "ಹುಟ್ಟಆ್‌' ನೋ. 
ಹುಜುರಾಹುಜೂರ್‌) ಹುಟ್ಟಳಿ (ಕ್ರಿ). ಹುಟ್ಟಡಗು: ಇಂಗ್ಲೀಷು ಹುಟ್ಟಳಿದು ಹೋಗುತ್ತದೆ (ದೇವೀಚೌ. ೨೨). 
ಹುಜೂರ್ಕು, ಹಜೂರ್ಕು, ಹುಜೂರ್‌, ಹುಜೂರ (ನಾ). ೧. ರಾಜ; ಒಡೆಯ: [ಹುಟ್ಟು (« ಪುಟ್ಟು) *- ಅಳಿ (ಆ ಅಲ್ವ) 


ರಾಜಶ್ರೀ ದೊರೆಗಳು ತಮ್ಮ ಹುಜೂರು ಸಾಮದಿಕರು ಪಾರಪತೆಗಾರ ಕಸಬೆಗೌಡ |3| ಹುಟ್ಟಳಿಸು (ಕ್ರಿ). ಎ ಹುಟ್ಟಿಡಗಿಸು: ಸೆರೆಯ ಹರಿ, ಅರಿಯನಿರಿ, ಹುಟ್ಟಳಿಸು 
(ಎಕೆ. ೫೬ ಮೊಳಕಾ. ೨೫-೬೦; 1665); ಹುಜೂರ ಮೇಳದ ಪುಟ್ಟತಾಯಿ (ಎಕ. ೪, ಶೀರ್ಥಹ. ಹುಡಿಯಲ್ಲಿ (ಪಾಂಚಜ. ೫-೮). [ಹುಟ್ಟು ( ಪುಟ್ಟು) 3 ಅಳಿಸ್ಕು (< ಅಬ್‌ಯಿಸು)] 
೭೧-೧೩: 1671). ಹಜೂರ್ಮು: ೧. ಬಹುಮಂದಿ ಪಣೇಲರುಗಳೂ . . . ಹಜೂರು | | ಹುಟ್ಟಜ್‌, ಹುಟ್ಟರೆ, ಹುಟ್ಟುಅರೆ (ನಾ). ಭೂಮಿಯ ಮೇಲಿರುವ 
ಅಪ್ಪಣೆಯನ್ನು ಜಾರೀ ಮಾಡುವುದಕ್ಕೆ .ಉದ್ಕುಕ್ತರಾಗುವ ಅಮಾಲರನೇಕರನ್ನು | ಸ್ವಾಭಾವಿಕವಾದ ಬಂಡೆ: ಕೊಟೂರ ದಾರಿಯ ಗುಡ್ಡದ ಹುಟ್ಟಲೆಯ ಮೇಲೆ ಹೋದ 
ಹಿಂಸಿಸಿದರು (ಮಹಾವಂ. ॥, ೧೪). ೨. ದೊರೆ, ಅಧಿಕಾರಿ ಮುಂತಾದವರನ್ನು | | ವಾಮನಮುದ್ರಯ ಸರಿತದಲು (ಸೌಇಇ. 1%.- 8, ೪೦-೧೯; 1419). ಹುಟ್ಟರೆ: ಬೆಟ್ಟದ 
ಸಂಬೋಧಿಸುವ ಶಬ್ದ: ಶ್ರೀಕೃಷ್ಠರಾಜವಡೆಯರವರ ಪಾದಸೇವಕನಾದ ಹಜೂರು |40| ದಾರಿಗೆ ಬಡಗವತ್ತು ಹುಟ್ಟರೆ ಮೇಲೆ (ಎಕ. 1, ಶಿರುಮ. ೬೩-೪೫೮; 1748). ಹುಟ್ಟುಅರೆ: 
ಮೋದೀಖಾನೆ ಸಾವಕಾರ (ಎಕ. ೫೧೪. ಹುಣಸೂ. ೧೪೫-೫; 1867). ಹುಜೂರ್‌: ೨. ತೆಂಕ ಹುಟ್ಟುಅರೆಗಳ ಮೇರೆಯ ಮಾಡಿಕೊಂಡು ನಡದು (ಎಕ. ೩1, ತುಮಕೂ. ೧೧-೬೦; 
ಹುಜೂರ್‌, ದಯಮಾಡಿ ನಾಳಿನದೊಂದು ದಿವಸದ ಅವಧಿ ಕೊಟ್ಟರೆ ನಾನು ಆ ಕಳ್ಳರನ್ನು 1426). [ಹುಟ್ಟು (ಆ ಪುಟ್ಟು) 1 ಅಲ್‌] 

ಗೊತ್ತುಹಚ್ಚಿ ಕೊಡುವೆ (ಮುಂಬಯಿ. ೪-೨೦); ಹುಜೂರ್‌, ಅದಕ್ಕೆ ಅವಕಾಶ ಒದಗಲಿಲ್ಲ | ಹುಟ್ಟಾ. (ಅ). ಹುಟ್ಟಿದಂದಿನಿಂದ; ಜನ್ಮಾರಭ್ಮ : ಹುಟ್ಟಾ ಊರು ಬಿಟ್ಟು ಗೊತ್ತಿಲ್ಲದ 
(ರಭಾರಾಣಿ. ೧೧). ಹುಜೂರ: ೨. ""ಹುಜೂರ, ನನ್ನದೇ ಅಹುದು'' ಎಂದು ದೃಢತೆಯಿಂದ ಅವನು ಮಾಡುತ್ತಿದ್ದ ಸಾಹಸ ಆ ವಯಸ್ಸಿಗೆ ಸಾಮಾನ್ಕವೇನೂ ಅಲ್ಲ (ಹೊಸಕ್ತಿ. ೩೨); 
ಉತ್ತರ ಕೊಟ್ಟ (ಜಮಿನ್ಹಾ. ೧೧೯); ಅವು ಎಷ್ಟು ದಿವಸ ನೆರವಾಗುವುದು ಹುಜೂರ? |45| ಕೆಲವೊಂದು ಪಶುಪಕ್ಷಿಗಳಿಗೆ ಕಲಾಕೃತಿಗಳಂತೆ ಕಾಣುವ ರಚನೆಗಳನ್ನು ಮಾಡುವ 
(ಕೊತಕಾ. ೭೧). 1<- ಅರ. ಹಿಂ. ಮರಾ. ಹುಜೂರ್‌] ಶಕ್ತಿಯು ಹುಟ್ಟಾ ಬಂದಿರುತ್ತದೆ (ಪ್ರಬಂಧ. ೧೨). [ಆ ಹುಟ್ಟು] 


ಹುಟ್ಟಾಜ್ಯ 


ಹುಟ್ಟಾಜ್ಯ (ನಾ). ಹುಟ್ಟುವಳಿ; ಉತ್ಪತ್ತಿ; ಆದಾಯ: ಈ ನಾಲ್ಕು ಠಾವಿನ 
ಹುಟ್ಟಾಜ್ಕದ ಅಯಿವತ್ತು ಹೊಂನನೂ ಪರ್ವತದ ಶ್ರೀಗಿರಿ ಮಲ್ಲಿಕಾರ್ಜುನದೇವರ xxx 
ಪ್ರೀತ್ಯರ್ಥವಾಗಿ (ಎಕ. ೫1. ತೀರ್ಥಹ. ೩೩-೬೩; ಸು. 1430). 
(ಹುಟ್ಟು (ಇ ಪುಟ್ಟು) 3- ಅಜ (ಆ ಆದಾಯ)) 


ಹುಟ್ಟಚ' 

ಹುಟ್ಟುಕಟ್ಟಳೆ (ನಾ). ಆದಾಯದ ವಿಧಾನ; ಉತ್ಪನ್ನದ ವ್ಯವಸ್ಥೆ: ಆನೆವಳಿಯ 
ಸಿರಿಯಣನಾಯಕನು ತಂನ್ನ ಹುಟ್ಟುಕಟ್ಟಳೆಗೆ ಲೆಕ್ಕ ಮಾಡಿದ ಸ್ವಾಮಿಕಾರ್ಯ 

(ಹುಟ್ಟು (< ಪುಟ್ಟು) *- ಕಟ್ಟಳೆ! 

ಹುಟ್ಟುಕವಿ "ಪುಟ್ಟುಂಗವಿ' ನೋ. 

ಹುಟ್ಟುಕಸುಬು (ನಾ). ವಂಶಪಾರಂಪರ್ಯವಾಗಿ ಬಂದ ವೃತ್ತಿ: ಸಾಕ್ರಟೀಸನು 
ಹುಟ್ಟುಕಸುಬಿನಲ್ಲಿ ಬಹುಕಾಲವಿದ್ದಂತೆ ಕಾಣುವುದಿಲ್ಲ (ಸೋಕ್ರಮ. ೧೬). 

[ಹುಟ್ಟು (ಆ ಪುಟ್ಟು) 3 ಕಸುಬು (ಆ ಕಸಬು)] 

ಹುಟ್ಟುಕಿವುಡ (ನಾ). ಹುಟ್ಟಿನಿಂದಲೇ ಕಿವಿ ಕೇಳಿಸದವನು; ಜನ್ಮಾರಭ್ಮ 
ಕಿವುಡಾಗಿರುವವನು: (8). (ಹುಟ್ಟು (« ಪುಟ್ಟು) * ಕಿವುಡ (< ಕಿವುಂಡ)] 

ಹುಟ್ಟುಕಿವುಡಿ (ನಾ). ಹುಟ್ಟಿನಿಂದಲೇ ಕಿವಿ ಕೇಳಿಸದವಳು; ಜನ್ಮಾರಭ್ಮ 
ಕಿವುಡಾಗಿರುವವಳು: (8).  [ಹುಟ್ಟುಕಿವುಡ 3 - ಇ) 

ಹುಟ್ಟುಕುರುಡ "ಪುಟ್ಟುಂಗುರುಡ' ನೋ. 

ಹುಟ್ಟುಕುರುಡಿ 'ಪುಟ್ಟುಂಗುರುಡಿ' ನೋ. 

ಹುಟ್ಟುಕೂದಲು (ನಾ). ಮಗುವು ಹುಟ್ಟಿದಾಗ ಇರುವ ತಲೆಕೂದಲು. 

ಹುಟ್ಟುಕೂದಲು ತೆಗೆಸು ಎ ಮೊದಲ ಬಾರಿಗೆ ಮಗುವಿನ ತಲೆಕೂದಲನ್ನು 

ತೆಗೆಸು: ಮಗುವಿನ ಹುಟ್ಟುಕೂದಲು ತೆಗೆಸಲು ಅವರುಗಳು ಮನೆದೇವರಿರುವ ಹಳ್ಳಿಗೆ 
ಹೋಗಿದ್ದಾರೆ (ರೂಢಿ). [ಹುಟ್ಟು (ಆ ಪುಟ್ಟು) 4 ಕೂದಲು ( ಕೂಂದಲ್‌)] 

ಹುಟ್ಟುಗಟ್ಟು (ಕ್ರಿ). ಉಂಟಾಗು; ಜನ್ಮ ತಾಳು: ಶೂನ್ಯದಲ್ಲಿ ಹುಟ್ಟುಗಟ್ಟಿತು 
ಹದುಳದೊಂದು ಹುಣ್ಣಿಮೆ (ಉಯ್ಕಾಲೆ. ೧೬-೧೧). [ಹುಟ್ಟು (ಆ ಪುಟ್ಟು) 3- ಕಟ್ಟು) 

ಹುಟ್ಟುಗನ್ನಡ (ನಾ). ೧. ಹುಟ್ಟಿನಿಂದ ಬಂದ ಕನ್ನಡ; ತಾಯಿನುಡಿಯಾದ 
ಕನ್ನಡಭಾಷೆ: ಇವರ ಪ್ರಯತ್ನವನ್ನೂ ಇವರ ಪಾಂಡಿತ್ಯದ ಫಲವನ್ನೂ ಮೆಚ್ಚತಕ್ಕವರು 
ಯಾರು? . . . ಹುಟ್ಟುಗನ್ನಡವನ್ನೂ ಮರೆಯುತ್ತಾ ದೊಡ್ಡಮನುಷ್ಕರಾಗುವ ಇವರ 
ಸಹಪಾಠಿಗಳೇ ಅಲ್ಲವೇ? (ಕಒಸಾ.೫). ೨. ಅಚ್ಚಗನ್ನಡ ಸ ಶುದ್ಧೆಕನ್ನಡ: ನಿನ್ನ 
ಹುಟ್ಟುಗನ್ನಡದ ಷಟ್ಟದೀಛಂದಸ್ಸು ನೂರಾರುವರ್ಷಗಳು ಅನುಕರಣೀಯವಾಗುತ್ತದೆ 

[ಹುಟ್ಟು (ಆ ಪುಟ್ಟು) 1 ಕನ್ನಡ] 


(ಕಣ. 1, ೬೦-೮; 1462). 


(ತುಂಗಭ. ೧೨೪). 


ಹುಟ್ಟುಗಲ್ಲು (ನಾ). ಎ ಹುಟ್ಟ: ವಾಮನಮುದ್ರೆ ತಿದ್ದಿಯಿರುವ ಹುಟ್ಟುಗಲ್ಲು 
(ಎಕ. ೩೪, ಮೈಸೂರು. ೧೧೫-೩೫೮; 1674); ಮೊರಟಿಯ ಪಡುವಣ ಪಾರ್ಶ್ವದಲ್ಲಿ 


ಹುಟ್ಟುಗಲ್ಲು (ಎಕ. ॥1, ಶ್ರೀರಂಗ. ೧೪-೧೩೬; 1686). 
(ಹುಟ್ಟು (ಆ ಪುಟ್ಟು) 4 ಕಲ್ಲು (ಆ ಕಲ್ಕ್‌)] 
ಹುಟ್ಟುಗುಟ್ಟು (ಕ್ರಿ).ಎ ಹುಟ್ಟಡಗಿಸು: ಕಾಲನನಟ್ಟಿ ಕಾಮನ ಮೆಟ್ಟಿ ದುಷ್ಕರ್ಮಜಾಲ 
ವೆಲ್ಲವ ಹುಟ್ಟುಗುಟ್ಟಿ (ಭರಚ. ೭೦-೬೫). [ಹುಟ್ಟು (ಆ ಪುಟ್ಟು) 1 ಕುಟ್ಟು] 
ಹುಟ್ಟುಗುಣ (ನಾ). ಹುಟ್ಟಿನಿಂದಲೇ ಬಂದ ನೈಜಗುಣ, - ಸ್ವಭಾವ: ಮಕ್ಕಳ 
ಹುಟ್ಟುಗುಣಗಳಲ್ಲಿ ಹಲವನ್ನು ತಿದ್ದಿ ಮಾರ್ಪಡಿಸಬೇಕು (ಶಿಕ್ಷದ. ೩೨); ಹುಟ್ಟುಗುಣ 
ಸುಟ್ಟರೂ ಹೋಗದು (ಗಾದ). [ಹುಟ್ಟು (ಆ ಪುಟ್ಟು) * ಗುಣ] 


೮೯೧೬ 


ಹುಟ್ಟುಮೆಟ್ಟು 


| | ಹುಟ್ಟುಗುರುಡ "ಪುಟ್ಟುಂಗುರುಡ' ನೋ. 
ಹುಟ್ಟುಗೆ "ಪುಟ್ಟಿಗೈೆ' ನೋ. 
| ಹುಟ್ಟುಗೆಡಿಸು (ಕ್ರಿ). ಸಂಪೂರ್ಣವಾಗಿ ನಾಶಮಾಡು: ದ್ರೋಣ ಅಶ್ವತ್ತಾಮರು 
ಕೋಪಿಸಿಕೊಂಡರೆ ಈ ಭೂಮಂಡಲವೆಲ್ಲವನ್ನೂ ಹುಟ್ಟುಗೆಡಿಸಬಲ್ಲರು (ಛೀಷ್ಮಚೆ. ೧೦೦). 
5 [ಹುಟ್ಟುಗೆಡು 4 - ಇಸು) 
ಹುಟ್ಟುಗೆಡು (ಕ್ರಿ). ೧. ಜನ್ಮವಿಲ್ಲದಂತಾಗು; ಹುಟ್ಟು ಇಲ್ಲದಂತಾಗು: ಕೂಡಲ 
ಸಂಗಮದೇವಯ್ಕ ನಿಮ್ಮ ಮುಟ್ಟಿ ಹುಟ್ಟುಗೆಟ್ಟೆನು (ಬಸವ. ೫೨೨); ಪುರಾತನರಿಗೆ ನಾನು 
ಶರಣೆಂದು ಹುಟ್ಟುಗೆಟ್ಟೆನಯ್ಕ (ಮಹಾದೇ. ಬ. 66-೨೧೩). ೨. ಸ್ವರೂಪವು ಹಾಳಾಗು; 
ರೂಪ ಬದಲಾಗು: ಹುಟ್ಟುಗೆಟ್ಟ[ವಾಠಾಂ. ಹುಟ್ಟಿಜಂಗೆಟ್ಟ, ಹುಟ್ಟಿದಂದುಟ್ಟ] 
ಹುಟ್ಟಗೆಯಂತೆ (ಲೀಲಾವ. ೨-೧೧೬ ವ); ಬಿಸುಗದಿರನ ಹುಟ್ಟುಗೆಟ್ಟುದೊ ರೋಮಶಖಷಿಕಲ್ಪ 
ಕೋಟಿ ತೀರ್ವನಕ (ಮೋಹತ. ೨೭-೬೩). ೩. ಇಲ್ಲದಂತಾಗು; ಹುಟ್ಟಡಗು: 
ಜಂಬ್ವಾದಿಲೇಹ್ಮ . . . ತೆಗೆದುಕೊಳ್ಳಲು ಬಹುಮೂತ್ರವ್ಕಾಧಿ ಹುಟ್ಟುಗೆಟ್ಟು 
| | ಹೋಗುವುದು (ಸಕವೈ. ೩೯೨). (ಹುಟ್ಟು ( ಪುಟ್ಟು) * ಕೆಡು] 
ಹುಟ್ಟುಗೊಡ್ಡು (ನಾ). ಜನ್ಮದಿಂದಲೇ ಬಂಜೆ ,- ಗೊಡ್ಡು: ಹುಟ್ಟುಗೊಡ್ಡು 
ಮಕ್ಕಳ ಗರ್ಭವ ಬಲ್ಲುದೆ (ಮೋಳಮಾ. ೨೩-೮೯). 
[ಹುಟ್ಟು (< ಪುಟ್ಟು) 4 ಗೊಡ್ಡು) 
ಹುಟ್ಟುತನ (ನಾ). ಹುಟ್ಟಿನಿಂದಲೇ ಬಂದುದು: ಹುಟ್ಟುತನದ ಮೌನ ಬಿಟ್ಟನು 
| ಕಂಡು ಮಲ್ಲಯ್ಮನ ತಟ್ಟನೆ ಅವನಡಿ ಹಿಡಕೊಂಡನು (ಸಿದ್ರಪು ೩-೬೮). 
(ಹುಟ್ಟು (ಆ ಪುಟ್ಟು) 4 - ತನ) 
20| ಹುಟ್ಟುದರಿದ್ರ (ನಾ). ಹುಟ್ಟಿನಿಂದಲೇ ಬಡವನಾದವನು: ಹುಟ್ಟುದರಿದ್ರಗೆ 
ಬಹಳ ಸಂಪದವರೆ ನೆಟ್ಟನೆ ಕೊರ್ವುವಂದದಲಿ (ಮೋಹತ. ೧೭-೫). 
(ಹುಟ್ಟು (ಆ ಪುಟ್ಟು) * ದರಿದ್ರ) 
ಹುಟ್ಟುಬಂಜೆ (ನಾ). ಜನ್ಮತಃ ಬಂಜೆಯಾದವಳು: ಹುಟ್ಟುಬಂಜೆಗೆ ಫಲವಾದೀತೆ 
(ಪುರಂದ. ೧-೧೫೭-೯); ಹುಟ್ಟುಬಂಜೆಯ ಮಕ್ಕಳ್ಳೆವರೊಳು ನಾನೆ ಕಡೆಹುಟ್ಟಿನವನೆಂದು 
| ಸುರುವವಿವೇಕಿಯಂತೆ (ಕೈಕವ. ೫ ೨೪-೧). [ಹುಟ್ಟು ( ಪುಟ್ಟು) 4 ಬಂಜೆ] 
| ಹುಟ್ಟುಬಣ್ಣ (ನಾ). ಜನ್ಮದಿಂದಲೇ ಬಂದ ಬಣ್ಣ: ಹುಟ್ಟುಬಣ್ಣ ಒಂದಚೊಳಗೆ 
ಕಟ್ಟುಬಣ್ಣ ಒಂದುಮಾಡಿ (ಕನಕ. ೨೩೧-೧); ಮಾಯದ ಕಾಗೆಗೆ ಮಿಂದೆದ್ದ ಕಾಗೆಗೆ 
ಅಂತರವಾವುದು . . . ತೋರ್ಪುದು ಕಪ್ಪಗೆ ಹುಟ್ಟುಬಣ್ಣವು ಗಟ್ಟಿ ಕೇಳಿ (ಇಂಚಾಪ. 


15 


25 


೨೩೭-೭೫). (ಹುಟ್ಟು (ಆ ಪುಟ್ಟು) * ಬಣ್ಣ) 

301 ಹುಟ್ಟುಬುದ್ದಿ (ನಾ). ಜನ್ಮದಿಂದಲೇ ಉಂಟಾಗಿರುವ ಅರಿವು: ಅವುಗಳಿಗೆ 
ತಮ್ಮನ್ನು ತಮ್ಮ ತತ್ತಿಗಳನ್ನು ಸಂರಕ್ಷಿಸಿಕೊಳ್ಳುವಷ್ಟು ಹುಟ್ಟುಬುದ್ದಿಯುಂಟು (ಮುಂಬಯಿ. 
೪-೧೧೫). [ಹುಟ್ಟು (< ಪುಟ್ಟು) * ಬುದ್ಧಿ) 

ಹುಟ್ಟುಮಚ್ಚೆ (ನಾ). ಹುಟ್ಟಿದಾಗಿನಿಂದ ಇರುವ ಮಚ್ಚೆ; ಸಂಗಾತಿ: ""ಚಟುಲ;, 
ಕಾಲಕ;, ಪಿಪ್ಲು:, ತಿಲಕಃ, ತಿಲಕಾಲಕಃ -೫ ತಿಲಕಾಕಾರಗಳಾದ ಕರೀಮಚ್ಚೆಗಳ ಹೆಸರು. 
ಸಂಗಾತಿಮಚ್ಚೆ, ಹುಟ್ಟುಮಚ್ಚೆ'' (ಸಿದ್ಧಾಂತಿ. ೧೮೨). [ಹುಟ್ಟು (ಆ ಪುಟ್ಟು) *- ಮಚ್ಚೆ) 

ಹುಟ್ಟುಮನೆ (ನಾ). ಜನ್ಮ ತಳೆದ ಮನೆ; ತವರುಮನೆ: ರಾಮಪ್ಪನು ತನ್ನ 
ಹುಟ್ಟುಮನೆಯನ್ನು, ಹುಟ್ಟೂರನ್ನು ಬಿಟ್ಟುಬಂದುದು ಕುಟುಂಬದೊಳಗಿನ ಕಲಹ 
|  ದಿಂದಾಗಿಯೇ (ಒಡ್ಡಿಉ. ೧೬); ಹುಟ್ಟುಮನೆ ಏಕಾದಶಿ, ಕೊಟ್ಟ ಮನೆ ಗೋಕುಲಾಷ್ಟಮಿ 

(ಗಾದೆ). (ಹುಟ್ಟು (ಆ ಪುಟ್ಟು) 4 ಮನೆ] 

40| ಹುಟ್ಟುಮರುಳ (ನಾ). ಜನ್ಮತಃ ತಿಳಿಗೇಡಿಯಾದವನು: ಕನಸಿನ ಅಂಜನದಿಂದ 

ಜೀವಿತದ ನಿಧಿಯನ್ನು ಕಂಡುಕೊಳ್ಳಬೇಕೆನ್ನುವ ಹುಟ್ಟುಮರುಳರ ಜಾತಿಯವರೆ ಸ್ಕೈ 

[ಹುಟ್ಟು (ಆ ಪುಟ್ಟು) 3- ಮರುಳ] 

ಹುಟ್ಟುಮರುಳು (ನಾ). ಎ ಹುಟ್ಟುಮರುಳ : ಹುಟ್ಟುಮರುಳಿವನೆಂದು 
ಮೂಕೋನ್ಮತ್ತ ಜಡನೆಂದು ಹೊಟ್ಟೆಗಿಕ್ಕುವರುಂಡು ಮಿಕ್ಕುದ (ನಿಭಾಗ. ೫-೬-೧೨). 

[ಹುಟ್ಟು (< ಪುಟ್ಟು) 4 ಮರುಳು (ಆ ಮರುಳ್ಕ್‌)] 
ಹುಟ್ಟುಮೆಟ್ಟು (ನಾ). ಪೂರ್ವಾಪರ; ಸಮಗ್ರವಿಷಯ : ಆ ಬಾಲಕನ 


35 


(ಎಚಾಮಂ. ೭೨). 


45 


ಹುಟ್ಟುವಣ 


ಮುಖದಿಂದಲೇ ಅವನ ಹುಟ್ಟುಮೆಟ್ಟಂ ತಿಳಿದು ಚಿಂತಿಸಿ ವಿಚಾರಿಸದೇ ಅನ್ಮಾಯದಿಂ 
ತಂಗಿಯಂ ಕೊಂದೆನಲ್ಲಾ ಎಂದು ದುಃಖಿಸಿ (ಪುರುಚ. ೨೬೯). 

ಹುಟ್ಟುಮೆಟ್ಟಾಗಿ ಎ ಸಂಪೂರ್ಣವಾಗಿ; ಸಮಗ್ರವಾಗಿ : ದಂಣಾಯ್ಕರ ಮಕ್ಕಳು 
ಮಕ್ಕಳಿಗೆ ಸಲುವಂತಾಗಿ ಹುಟ್ಟುಮೆಟ್ಟಾಗಿ ಸರ್ವಮಾನ್ಮವಾಗಿ ಕೊಟ್ಟು (ಎಕ. ೩; ಹಾಸನ. 


[ಹುಟ್ಟು (< ಪುಟ್ಟು) 4 ಮೆಟ್ಟು) 


೧೮೨-೨೮; 1314). 


ಹುಟ್ಟುವಣ (ನಾ). ಅಂಕುರಿಸುವಿಕೆ; ಮೊಳೆಯುವಿಕೆ: ಹುರಿದ ಚಣಕ ತಿನಲಿಕೆ 


ಬಾಹದಲ್ಲಾದೆ ಹುಟ್ಟುವಣಿಲ್ಲದ ಹಾಗೆ (ಚದಾವ. ೪೪-೩). 
(ಹುಟ್ಟು (ವ ಪುಟ್ಟು) * - ಅಣ] 
ಹುಟ್ಟುವಳಿ (ನಾ). -ಮೂಲಆದಾಯ; ಉತ್ಪತ್ತಿ; ವರಮಾನ: ನಾಯಕವಾಡಿಗಳು 
೬. - ಅನುಭವಿಸಿ ಬಹ ಹುಟ್ಟುವಳಿ (ಎಕ. ೪1, ಶಿವಮೊ. ೭೧-೩೨; 1431); ಈ ಗ್ರಾಮಗಳಲ್ಲಿ 
ಯೆಷ್ಟು ಹೆಚ್ಚು ಹುಟ್ಟುವಳೀಯಾದಾಗ್ಕೂ ನಿರುಪಾಧಿಕ ಸರ್ವಮಾನ್ಮವಾಗಿ (ಎಕ. ಬ, 
ಮೈಸೂರು. ೨-೧೮; 1822); ಗ್ರಾಮದ ಹುಟ್ಟುವಳಿ ವಸೂಲಿಹಣದಲ್ಲಿ ಸಂಬಳ ಬಟವಾಡೆ 
ಮಾಡುವ ಹುಕುಂ ಮಂಜೂರಾಗಿ (ಗ್ರಾಮಾಕ. ೭). [ಹುಟ್ಟು (< ಪುಟ್ಟು) 4 - ವ;ಳ್ಳಿ] 
ಹುಟ್ಟುಶ್ವಾಸ (ನಾ). ಶ್ವಾಸಕೋಶಕ್ಕೆ ಸಂಬಂಧಿಸಿದಂತೆ ಉಂಟಾಗುವ ಒಂದು 
ಬಗೆಯ ರೋಗ: ಭಾವನಾಲವಣ . . . ಸೇವಿಸಲು ಹುಟ್ಟುಗೂರಲು, ಹುಟ್ಟುಶ್ವಾಸವು 
ಪರಿಹರ (ಸಕವೈ. ೨೨೭). [ಹುಟ್ಟು (ಇ ಪುಟ್ಟು) * ಶ್ವಾಸ) 
ಹುಟ್ಟುಹ "ಪುಟ್ಟುಹ' ನೋ. 
ಹುಟ್ಟುಹಬ್ಬ (ನಾ). ಜನ್ಮದಿನದಂದು ಆಚರಿಸುವ ಸಂತೋಷಸಮಾರಂಭ: 
ಸ್ವಾತಂತ್ರ್ಯದ ಹುಟ್ಟುಹಬ್ಬ ಕರೆವುದು ಸಾವಿರದ ಕಬ್ಬ (ಸೂರ್ಯಪಾ.೧೧೭-೧); ಆಂದು 
ಕಾರಹುಣ್ಣಿಮೆಯಾಗಿದ್ದಿತು. ಅಂದೆ ನನ್ನ ಹುಟ್ಟುಹಬ್ಬ (ಫಲಸಂ. ೧೨). 
[ಹುಟ್ಟು (ಆ ಪುಟ್ಟು) * ಹಬ್ಬ (ಆ ಪರ್ಬ?)] 
ಹುಟ್ಟುಹಾಕ್ಕು (ಕ್ರಿ). ೧. ಬೀಜ ಅಥವಾ ಸಸಿಯನ್ನು ನೆಡು, -- ಊರು: 
ಇಲ್ಲೊಂದು ಸೇಬಿನ ಗಿಡ ಹುಟ್ಟುಹಾಕಿ ಬರುತ್ತೇನೆ (ಯೋಧಪು. ೧೭). ೨. (ಆಲಂ) 
ಜಗಳವನ್ನು ತಂದುಹಾಕು ,-- ತೊಡಗಿಸು: ಅವನು ಎರಡು ಪಕ್ಷದವರಿಗೂ 
ಹುಟ್ಟುಹಾಕಿ ಮನಸ್ತಾಪ ಬೆಳೆಸಿದ್ದಾನೆ (ರೂಢಿ). 
[ಹುಟ್ಟು (ಆ ಪುಟ್ಟು) *" ಹಾಕು (< ಪಾಯ್ಕು )) 
ಹುಟ್ಟುಹಾಕ್ಕು (ಕ್ರಿ). ದೋಣಿ ಚಲಿಸುವಂತೆ ಹುಟ್ಟುಗೋಲಿನಿಂದ 
ನೀರನ್ನು ತಳ್ಳು: ಹುಟ್ಟುಹಾಕಿ ಪಟ ಹಾರಿಸಿ ಯಾನ ಮಾಡುವ ದೋಣಿಯನ್ನೇ ಏರ್ಪಾಟು 
ಮಾಡಿಕೊಂಡೆವು (ಹಸುಹೂ. ೩೩೦). [ಹುಟ್ಟು (< ಪುಟ್ಟು) ಹಾಕು (ಆ ಪಾಯ್ಕು )) 
ಹುಟ್ಟುಹಾಡು (ನಾ). ಬದುಕಿನ ಗೀತೆ; ಜೀವನದ ಹಾಡು; ಜೀವನಗಾಥೆ: 
ಪಟ್ಟ ಪಾಡೆಲ್ಲವು ಹುಟ್ಟುಹಾಡಾಗುತ ಹೊಸದಾಗಿ ರಸವಾಗಿ ಹರಿಯುತಿವೆ 
(ಸಖೀಗೀ. ೧-೭). (ಹುಟ್ಟು (< ಪುಟ್ಟು) 1 ಹಾಡ್ಕು (ಆ ಪಾಡ್ಗು)) 
ಹುಟ್ಟೂರು (ನಾ). ಜನ್ಮ ತಳೆದ ಊರು; ಹುಟ್ಟಿದ ಊರು: ಮೈಸೂರೇ ನನ್ನ 
ಹುಟ್ಟೂರು ಎಂದು ಮಗದೊಬ್ಬರ ಅಭಿಮತ (ರೂಪಸಂ. ೨೯); ವೇಷ ಮರೆಯಿಸಿ ನಟ್ಟಿರುಳು 
ಹುಟ್ಟೂರನ್ನು ಬಿಟ್ಟೆನು (ಮಣಿಸ. ೫). [ಹುಟ್ಟು (< ಪುಟ್ಟು) 1 ಊರ್ಕು (ಆ ಊರ್‌)] 
ಹುಡಕೆ, ಹುಡಿಕೆ (ನಾ). ಕರಂಡ; ಭರಣಿ: ಚೈತ್ಕಾಲಯದ ತಾಮ್ರದ ಹುಡಕೆಯ 


ತುಡಿನ್ನಿಲೆಯ ಆದಿನಾಥಸ್ವಾಮಿಗಳ ಪೂಜೆಗೆ (ಸೌಇಎ. ೧೯೨೯, ಕಾರ್‌ಕಲ್‌. ೫೨೯-೬೬; 1520). | 


ಹುಡಿಕೆ: ೧."ಹುಡಿಕೆಕಾರಕ' ಪರಾ. ೨. ಬುಟ್ಟಿ: "ಹುಡಿಕೆವಲೆ' ಪರಾ. 
[ಆ ಪುಡಿಕೆ) 
ಹುಡದಿ (ನಾ). (ಉಕ) ೧. ಗೊಂದಲ; ಗಲಾಟೆ: ಎಳೆಯ ಬಿಸಲಾಗ ಹುಡದೀಯ 
ಹಾಕೂವ ಕಂದ (ಗರತಿ. ೯೮); ದಿನವೆಲ್ಲ ಮನೆಯಲ್ಲಿ ಅವರ ಹುಡದಿ ಇದ್ದದ್ದೇ (ಸ್ಪತಿಚ. 
೩೯೮). ೨. ಹುಡುಗಾಟಿಕೆ; ಚೆಲ್ಲಾಟ: ಹುಡದೀಯ ಬಿಟ್ಟು ಅಡಿಗಡಿ ಮುರಕದ 
ನಡಿಗೀಯ ಹಿಡಿದು ದಿನವೇಸ ಕೋಲ (ಮೂರ್ತಿಕಾ. ೪೧-೧೧). 
ಹುಡದಿಯಾಡು ಇ ಗದ್ದಲಮಾಡು; ಗೊಂದಲಮಾಡು: ಒಳಗೆಲ್ಲ... ಮಂಗ 
ಹುಡದಿಯಾಡಿದವು (ಜನಗೀ. ೩೮). ಹುಡದಿ ಹಾಕು ಇ ಹುಡದಿಯಾಡು: ನೀವು ಹೀಗೆ 
ಹುಡದಿ ಹಾಕುವದರೊಳಗೆ ಎಲ್ಲಿಯಾದರೂ ಬೆಂಕಿಯ ಕುಣಿಯಲ್ಲಿ ಬಿದ್ದು ಮೈಸುಟ್ಟು 


೮೯೧೭ 


25 


ಹುಡಿಮಾತು 


ಕೊಂಡೀರಿ (ಕಲಿಕು. ೧೬); ಹೀಂಗ ಹುಡದಿ ಹಾಕಿದರ ನಾಳೆ ಭರಮು ಹಾಂಗ ಸುಮ್ಮನೆ 
ಇದ್ದಾನು? (ನಿಸರ್ಗ. ೧೬). (ದೇ. ॥ ಮರಾ. ಹುಡದೀ। 

ಹುಡಹಾವು (ಕ್ರಿ). ಗಾಬರಿಯಿಂದ ಓಡಾಡು; ಪರದಾಡು : ಹೆಂಡಿರೀ ಮಕ್ಕಳೆಲ್ಲರುಂ 
ಸತ್ತುಹೋಹಂತಾಯಿತೆಂದೆನುತ ಬಾಯಂ ಬಿಡುತ್ತೆ ಮದ್ದಳೆಯ ಹೊಕ್ಕಿಲಿಯಂತಿರತ್ತಿತ್ತ 
ಹುಡ [ಪಾಠಾಂ.ಡು]ಹಾವುತಿರ್ದರಾಗ (ಸಮ್ಮಕೌ. ೮-೫೩); ಕೊಲೆಗಳ್ಳಿ ತಡೆಯದಿರ್ದವರು 
ಮದ್ದಳೆಯ ಹೊಕ್ಕಿಲಿಯಂತೆ ಹುಡಹಾವುತ್ತಿರ್ದರಾಗ (ನೇಮಿಸಂ. ೨೮-೧೩೮). (7) 

ಹುಡಾಯಿಸು (ಕ್ರಿ). ಚಡಪಡಿಸು (7): ಸ್ನಾನಕ್ಕೆಂದು ಸಿದ್ದವಾಗಿದ್ದ ನೀರನ್ನು 
ವಿಜಯದಾಸರು ನೀರಿಗಾಗಿ ಹುಡಾಯಿಸುತ್ತಿದ್ದ ಒಂದು ಕತ್ತೆಗೆ ಕುಡಿಸಿಬಿಟ್ಟರು 
(ಕಛವಿ. ೪೧೭). 4+ - ಇಸ್ಬು) 

ಹುಡಿ "ಪುಡಿ' ನೋ. 

ಹುಡಿಕೀಲುಗ (ನಾ). ಒಂದು ಬಗೆಯ ಪಕ್ಷಿ: ಲೊಕ್ಕಿಗನು ಹುಡಿಕೀಲುಗನು 
ಹಾಲ್ವಕ್ಕಿ ಕೋಗಿಲೆ ಕೋದವನ ಕುಕ್ಕುಮಾಯಿಯ ಕೆಂಡವಕ್ಕಿಗಳವಚೊಳೊಪ್ಪಿದುದು 
(ಸಾಳ್ವಭಾ. ೫-೨೨). (%} 

ಹುಡಿಕೆ "ಹುಡಕೆ' ನೋ. 

ಹುಡಿಕೆಕಾರಕ (ನಾ). ಭರಣಿ, ಕರಂಡ ತಯಾರಿಸುವ ಕೈಕೆಲಸಗಾರರ ಮೇಲೆ 
ಹಾಕುವ ತೆರಿಗೆ: ಹುಡಿಕೆಕಾರಕದಿಂದ ಜನ ೨ ಕೈ ಗ ೧೧೨ ಹಂಬುಗಾರಕದಿಂದ 
ಜನ ೨ಕ್ಕೆ ಗ ೧೮೩ (ಎಕ. 11, ತೀರ್ಥಹ. ೯೫-೬೨; 1709). 

[ಹುಡಿಕೆ (ಆ ಹುಡಕೆ) *- ಕಾರಕ) 

ಹುಡಿಕೆವಲೆ (ನಾ). ಬುಟ್ಟಿಯಾಕಾರದ ಒಂದು ಬಗೆಯ ಬಲೆ: ಗಾಡವಲೆ 
ಗೂಢವಲೆ ಹು।ಪಾತಾಂ. ಮ)ಡಿಕೆವಲೆ ಮಂದಾಸುವಲೆಯ ಹೊಣಜಿ'ಗಳ ಮೊತ್ತಮಂ 
ಕಂಡನಾದಯ್ಯನು (ಅಸೆಪು ೩-೧೩); (ಹಚಕಾ.೫-೮ ನೋ); ಎರಳಿವಲೆ ಹಂದಿವಲೆ ಹೊಯೃಲೆ 
ಹರಹುವಲೆಗಳೆಳಿವಲೆ ಹುಡಿಕೆವಲೆ ಮರೆವಲೆಗಳು (ಸಾಳ್ವಭಾ. ೫-೧೯). 

[ಹುಡಿಕೆ («ಎ ಹುಡಕೆ) 4 ಬಲೆ] 

ಹುಡಿಕ್ಕೆಬತ್ತ (ನಾ). ಒಂದು ಬಗೆಯ ಬತ್ತ: ಕೆಚೆಯ ಪಂಚವೇಸ್ವರದೇವರಿಗೆ 
ಬಿಟ್ಟ ಕಾಡಲಹಳ್ಳಿಯಲಿ ಅಂತು ಹುಡಿಕ್ಕೆಬತ್ತಕ್ಕೆ ಬಿಟ್ಟ ದೇವದಾನದ ಸೇವೆ (ಎಕ. ೪1 
ಚಿಕ್ಕಮ. ೬೨-೪೨; 1058 7). "ಹುಡುಕಳನಿ' ಪರಾ. [ಹುಡಿಕ್ಕೆ? 4 ಬತ್ತ) 

ಹುಡಿಗಲ್ಲು (ನಾ). ಸಣ್ಣ ಕಲ್ಲು; ಪುಡಿಗಲ್ಲು: ಹುಡಿಗಲ್ಲು ನಿಡುಗಲ್ಲು ಬಡಿಗಲ್ಲು 
ಭರಹಾಸರೆಗಲ್ಲು (ನವಮೋ. ೩೨-೩೩). (ಹುಡಿ (ಎ ಪುಡಿ) *- ಕಲ್ಲು (ಆ ಕಲ್ಮ್‌)| 

ಹುಡಿಗಳೆ (ಕ್ರಿ). ಪುಡಿಮಾಡು: ಗಿರಿತರುವ್ರಜಗಳನು ಹುಡಿಗಳೆದು ಬಿಡದೆ ಸೀಳುತ 
ಕೊಚ್ಚಿ ಬಿಸುಡುತ (ಕೌಶಿರಾ. ೩೫-೧೪). (ಹುಡಿ (ಆ ಪುಡಿ) + ಕಳೆ) 

ಹುಡಿಗುಟ್ಟು "ಪುಡಿಗುಟ್ಟು' ನೋ. 

ಹುಡಿಗೂಡಿಸು "ಪುಡಿಗೂಡಿಸು' ನೋ. 

ಹುಡಿಗೆ "ಹುಡುಗೆ' ನೋ. 

ಹುಡಿಗೆದಜು (ಕ್ರಿ). ಧೂಳೆಬ್ಬಿಸು: ತಪ್ಪಿ ಮೈಯಲಿ ಬಿದ್ದ ಗಿರಿ ಸಿಡಿದುಪ್ಪರಿಸಿ 
ಹುಡಿಗೆದಅೌದವು (ತೊರರಾ. ೪-೪-೨೧). (ಹುಡಿ ( ಪುಡಿ) 3- ಕೆದಜು, (ಆ ಕೆದಯ್‌,)] 

ಹುಡಿಗೆಯ್‌ "ಪುಡಿಗೆಯ್‌' ನೋ. 

ಹುಡಿಗೈ "ಪುಡಿಗೆಯ್‌' ನೋ. 

ಹುಡಿಬಡಿ (ಕ್ರಿ). ಚೂರು ಚೂರಾಗುವಂತೆ ಹೊಡೆ; ಧ್ವಂಸಮಾಡು: ಕುಡಿವೆವು 
ಸಮುದ್ರಾದಿ ಸಕಲಾಂಬುಜಾಲಮಂ ಹುಡಿಬಡಿವೆವಮರಾಧರಾದಿ ಸಕಲಾದ್ರಿಗಳನು 
(ಚಿಬಪು. ೪೨-೮). [ಹುಡಿ (ಆ ಪುಡಿ) 4 ಬಡಿ) 

ಹುಡಿಬಿಡು (ಕ್ರಿ). ಕುಟ್ಟೆಹುಳು ಹಿಡಿ; ಟೊಳ್ಳು ಬೀಳು: ವಾತಪಿತ್ತಶ್ಲೇಷ್ಠಗಳು 
ತಂತಮ್ಮ ಚೈತನ್ಮವ ಕಾಣಿಸದೆ ಆ ಶರೀರವಂ ಹುಡಿಬಿಟ್ಟ ಮರದ ಹಾಗೆ ಬೆರತು... 
ಮರಣವನೈದುವನು (ಸಕವೈ. ಆಂ). (ಹುಡಿ ( ಪುಡಿ) * ಬಿಡು; 

ಹುಡಿಮುಸಗು (ಕ್ರಿ). ಎ ಹುಡಿಗೆದಟು: ಪದಹತಿಗೆ ಗಿರಿ ಹುಡಿಮಸಗಿದವು 
(ತೊರರಾ. ೪-೪-೨೧). [ಹುಡಿ (< ಪುಡಿ) 4 ಮಸಗು] 

ಹುಡಿಮಾತು (ನಾ). ಸಣ್ಣ ಸಣ್ಣ ಮಾತು; ಕಿರುನುಡಿ: ರಂಗಸ್ಥಳದಲ್ಲಿಯೂ ಅದೇ 


ಹುಡಿಮುಕ 


ಕ 


ವಿಧವಾಗಿ ಹುಡಿಮಾತಿಗೂ ರಾಗವನ್ನು ಸೇರಿಸುತ್ತಿದ್ದರು (ಹುಟ್ಟಿಹ. ೮೨). 
(ಹುಡಿ (< ಪುಡಿ) * ಮಾತು | 
ಹುಡಿಮುಕ್ಕ (ನಾ). ಕ್ಲುದ್ರನಾದ ಮೂರ: ತಕ್ಕ ವರವನು ನೆಟ್‌ ಪಡೆದು 
ಹುಡಿಮುಕ್ಕನೆದ್ದನು ಹರನಡಿಗೆ ಮೈಯಿಕ್ಕಿ (ನಿಭಾಗ. ೧೦-೮೧-೨೧). 
[ಹುಡಿ(-ಆ ಪುಡಿ) 1 ಮುಕ್ಕ] 
ಹುಡಿಯಾಟ "ಪುಡಿಯಾಟ' ನೋ. 
ಹುಡಿಯೇಳು 'ಪುಡಿಯೇಳು' ನೋ. 
ಹುಡಿಹಾಖು (ಕ್ರಿ). ಧೂಳೇಳು; ಭೂಳಾಗು: ಎಡೆತೊಟ್‌ಗಳ ಮುಂದೆ 
ನಡೆವವರ್ಕುಡಿದರು ನಡುವೆ ಪೋಪರಿಗರಿಲಾಯ್ತು ಕಡೆಯೊಳೆಯ್ದುವರ ಕಾಲೊಳು 
ಹುಡಿಹಾಜಾೌತು ನಡೆದುದು ಚಕ್ರಿಯ ಕಟಕ (ಭರಚ. ೨೩-೫೦); ಆವೂರ ಕೆಲೆ ಬತ್ತಿ ಹುಡಿ 


ಹಾಟುತಿರೆ (ಗುರುಚಾ. ೧೦ ೩೫). (ಹುಡಿ ( ಪುಡಿ) * ಹಾಟು (ಆ ಪಾಬು,)] 


೮೯೧೮ 


5 


ಹುಡುಗೆ 


pease “ಪುಡುಕುನೀರಟ್ದು' ನೋ. 

ಹುಡುಕುನೋಟ (ನಾ).- ಹುಡುಕುದಿಟ್ಟಿ: ಕುಳಿಂದಕನು ಬಿಲ್ಬಿಡಿದು ಹುಡುಕುನೋಟ 
ಬೀರುತ್ತಾ ಪ್ರವೇಶಿಸುತ್ತಾನೆ (ಚಂದ್ರಸ.೩೬); ಅಮ್ಮನಂತೂ ಯಾವಾಗಲೂ ನನ್ನನ್ನು 
ಹುಡುಕುನೋಟದಿಂದಲೇ . . . ನೋಡುವರು (ಸುವಸಂ. ೧೩). 

(ಹುಡುಕು, («ಎ ಪುಡುಂಕು) 3- ನೋಟ) 

ಹುಡುಕುಪಡೆ (ನಾ). ಹುಡುಕಲು ಹೊರಟಿರುವ ಸೈನ್ಮ ; ಶೋಧಿಸಲು ಹೊರಟ 
ದಳ: ಸಾಗರೋಲ್ಲಂಘನಕೆ ಮುನ್ನಂದು ಹುಡುಕುಪಡೆ ಸಭೆ ನೆರೆದ ಸಾನುಪ್ರದೇಶಮಂ 
೬... - ಬಣ್ಣಿಸುತಿರಲ್‌ (ಶ್ರೀರಾಮಾ. ೫೪೨-೭೬೪). (ಹುಡುಕು, (« ಪುಡುಂಕು) + ಪಡೆ] 

ಹುಡುಕೆ "ಪುಡಿಕೆ' ನೋ. 


10| ಹುಡುಕ್ಕ (ನಾ). = ಹುಡುಕ್ಕು : ಅಘೋಷಣವೆಂಬ ಹುಡುಕ್ಕಂ (ಎವೇಕ. ೨೩೬). (xe. 


ಹುಡಿಹುಚ್ಚುಗೊಳಿಸು (ಕ್ರಿ). ವಿಶೇಷವಾದ ಭ್ರಮೆಗೆ ಒಳಗಾಗುವಂತೆ ಮಾಡು: | 


ಅಡವಿಯ ಹೊಗಸಿತ್ತು . . . ಹಿಡಿದೊತ್ತಿ ಕೇಶವ ಕೀಳಿಸಿತ್ತು ಹುಡಿಹುಚ್ಚುಗೊಳಿಸಿತ್ತು 
ಊರೊಳಗೆಲ್ಲ ಈ ಬೆಡಗಿನ ಮಾಯೆಯ ಬಡಿಹೋರಿ ಸಮಯಿಗಳ ನುಡಿಗೆ ನಾಚುವೆನು 
(ವಚಶಾ. 1, ೨೫೮-೧೬). (ಹುಡಿ? * ಹುಚ್ಚುಗೊಳಿಸು (ಆ ಪುಚ್ಚುಂಗೊಳಿಸು)) 

ಹುಡಿಹುಲ್ಲು (ನಾ). ಚೂರುಚೂರಾದ ಹುಲ್ಲು: 

ಹುಡಿಹುಲ್ಲ ಮಾಡು ಎ (ಆಲಂ) ಹಾಳುಗೆಡವು; ನಾಶಮಾಡು: ಎಲ್ಲಿ ಕೋಡಗ 
ಬನವನುಜ' ಹುಡಿಹುಲ್ಲ ಮಾಡಿದ ಮರ್ಕಟಾಧಮನೆಲ್ಲಿ (ತೂರರಾ. ೫-೬-೧೦). 
(ಹುಡಿ («ಎ ಪುಡಿ) * ಹುಲ್ಲು («ಎ ಪುಲ್‌)) 

ಹುಡುಕಪ್ಪ (ನಾ). ಬಚ್ಚಿಟ್ಟುಕೊಂಡವರನ್ನು ಹುಡುಕುವ ಒಂದು ಬಗೆಯ 
ಆಟ: ಚಂದಿರದೇವನು ಬೆಳುಮುಗಿಲ ಮರೆಯಲ್ಲಿ ಹೋಗುತ್ತ ಹೊರಗೆ ಬರುತ್ತ ತನ್ನ 
ನಲ್ಲೆಯೊಡನೆ "ಹುಡುಕಪ್ಪ'ನನ್ನು ಆಡುತ್ತ ಬಂದ (ಸುವಸಂ. ೨೩); ನಾನೂ ನೀನೂ 
ಇಲ್ಲಿಯೇ ಅಲ್ಲವೆ "ಹುಡುಕಪ್ಪ' ನನ್ನಾಡಿದ್ದು (ತುಂಗಭ. ೧೦೦). [ಇ ಹುಡುಕು] 

ಹುಡುಕಳನಿ (ನಾ). ಒಂದು ಬಗೆಯ ಬತ್ತ: ಕುಜುವಿನೊಳಗೆ ಬಯಿರಕಣಗಿ 
ಹಂನೆರಡು ಮೂಡೆ ಹುಡುಕಳನಿ ಹದಿನೆಂಟು ಮೂಡೆ ಅಂತು ಕಾತಿಗೆ ಮೂವತ್ತು ಮೂಡೆ 
(ಕಇ. ॥॥, ೬-೧೭; 1348). "ಹುಡಿಕ್ಕೆಬತ್ತ' ಪರಾ. (ಹುಡು? 4 ಕಳನಿ (< ಕಟನಿ)) 

ಹುಡುಕಾಟ (ನಾ). ಹುಡುಕುವ ಕೆಲಸ; ಶೋಧನಕಾರ್ಯ: ಈ ಭಾಷೆ... 
ಇತರ ಭಾಷಾಪರಿವಾರಕ್ಕೆ ಸೇರುವುದಿಲ್ಲ. ಇದರ ಬಗೆಗೂ ಹೆಚ್ಚು ಹುಡುಕಾಟ ಆಗಬೇಕು 
(ದ್ರಾವಿವಿ. ೪೩೮). ಹುಡುಕು, ( ಪುಡುಂಕು) 3- ಆಟ] 

ಹುಡುಕಾಡು (ಕ್ರಿ). ಪತ್ತೆಮಾಡಲು ತಡಕು; ಶೋಧಮಾಡು: ಹೆಂಡಿರು ಮಕ್ಕಳು 
ಹುಡುಕಾಡಿದರು (ಕವಿಸೋ. ೨-೬); ರತ್ನವನ್ನು ಕಳೆದುಕೊಂಡ ಕಾಲಪುರುಷನು ಅದನ್ನು 
ಹುಡುಕಾಡತೊಡಗಿದನು (ಉರ್ದುಪಾ. ೧೯೭). (ಹುಡುಕು (< ಪುಡುಂಕು) + ಆಡು) 

ಹುಡುಕಿಸು (ಕ್ರಿ). ಹುಡುಕುವಂತೆ ಮಾಡು; ಅನ್ವೇಷಣೆ ಮಾಡಿಸು: ಊರುಗಳನ್ನು 
ತೋಪುಗಳನ್ನು ಕಾಡುಗಳನ್ನು ಹುಡುಕಿಸಿ ಹಣ್ಣುಮಾಡಿಬಿಟ್ಟೆಯಲ್ಲಾ (ಚಿಂಗಾಳ್ಳ. ೬೬). 

[ಹುಡುಕು, (ಆ ಪುಡುಂಕು) 4 - ಇಸ್ಸು] 

ಹುಡುಕು 'ಪುಡುಂಕು' ನೋ. 

ಹುಡುಕ್ಕು (ನಾ). ಡಮರುವಿನ ಆಕಾರದ ಒಂದು ಬಗೆಯ ಚರ್ಮವಾದ್ಯ: 
ಕರಡೆ ಮದ್ದಳೆ ಹುಡುಕು ಡೋಳು ಮುಂತಾದುವುಂ ಪೃಥ್ವಿಸಂಬಂಧ (ಗುರುಚಾ. ೭-೬೬). 
"ಉಡುಕ್ಕು' ಪರಾ. (< ಸಂ. ಹುಡುಕ್ಕ) 

ಹುಡುಕ್ಕು (ನಾ).(?) : ಲತೆ ಪರ್ನ ಮೊದಲಾದ ಪಚ್ಚೆಪೈರು ಗೆಣಸು ಎದಳ 
ಹುಡುಕಂ ಮುಟ್ಟದೆ (ಎಲೇಶ್ವ. ೧೯). (1) 

ಹುಡುಕುದಿಟ್ಟಿ (ನಾ). ಹುಡುಕುವ ನೋಟ; ಶೋಧಕದೃಷ್ಟಿ: ಮಂಜೆನಲ್‌ 
ಕವಿದ ಧೂಮದ ಸಾಂದ್ರಜವನಿಕೆಯೊಳಡಗಿದಾ ಪಡಗುರಕ್ಕಸನಿರವನರಿಯಲೆಂದಾ ದೆಸೆಗೆ 
ಹುಡುಕುದಿಟ್ಟಿಯೊಳಿರ್ದ ಕಪಿಗಳ್‌ (ಶ್ರೀರಾಮಾ. ೫೯೫-೨೯೬). 

[ಹುಡುಕು (ಆ ಪುಡುಂಕು) * ದಿಟ್ಟಿ) 
ಹುಡುಕುನೀರ್‌ 'ಪುಡುಕುನೀರ್‌' ನೋ. 


161 


20, ವಾದ (ಚಿಂಗಾಳ್ವ. ೧೧೪). 


ಹುಡುಗ, ಪುಡುಗ (ನಾ). ಎಳೆಯ ವಯಸ್ಸಿನವನು; ಬಾಲಕ: ಮಡಿವಾಳಯ್ಮನ 
ಮನೆಯ ಕಡೆಯ ಬಾಗಿಲ ಕಾಯ್ವ ಹುಡುಗನಿವನೆಂದೆನ್ನ ಕರೆಯೊ ಗುರುವೆ (ಮಿಶ್ರಸ್ತೋ. 
೯೯); ಶಿವಾಗಮದ ಸೇವೆಗೆ ನೇಮಿಸಿ ಹುಡುಗರು ಪೂಜಾಕರ್ತರೆಂದು ಇವರು ಉತ್ತ 
ಭೂಮಿಗೆ ತೆರಿಗೆ ಇಲ್ಲವೆಂದು ಮಾಡಿ (ಮೈಲರಿ. ೧೯೩೦, ೧೩-೩೧; 13457). ಗಿ ಪುಡುಗ: 
ಉಚ್ಚತರ ಶಾಖಾಗ್ರಮಂ ಪತ್ತಿ ಪಾಡುಗಳನಾಯ್ಯುತಿಹ ಪುಡುಗರುಗಳಂ 

ಅಚ್ಚಿಗಳಿನೀಕ್ಷಿಸುತ್ತಂ (ಮಹಾವಿ. ೫-೭). (?) 

| ಹುಡುಗತನ (ನಾ). ಬಾಲಸ್ವಭಾವ; ಮಕ್ಕಳ ರೀತಿ ನೀತಿ: ಮುಷ್ಟಿಯಿಂದ ಹಿಡಿದು 
ಹುಡುಗತನದಿಂದ ಇವನು ಬಾಧಿಸುವ ಸಿಂಹದ ಮರಿಯನ್ನು ಬಿಡಿಸು (ಶಾಕುಂತ. 
೧೦೫-೨೨); ಮನುಷ್ಯಪ್ರಯತ್ನವಲ್ಲದೆ ದೈವಯತ್ನವೆಲ್ಲಿ ಬಂತು ಎಂದು ನನ್ನ ಹುಡುಗತನದ 

[ಹುಡುಗ + - ತನ) 

ಹುಡುಗಪಾಳ್ಯ (ನಾ). ಬಾಲಕರ ಗುಂಪು; ಚಿಕ್ಕಮಕ್ಕಳ ಸಮೂಹ: ಈ 
ಹುಡುಗಪಾಳ್ಮವಂ ಸೇರಿ (ಸಾಗಂಧಿ. ೫೦೯-೧೧); ಹುಡುಗಪಾಳ್ಮದ ಕೆಲೆದಾಟ 
ಬಹಳವಾಗಿದ್ದಾಗ್ಕೂ . . . ನಡೆತೆಯಲ್ಲಿ ಮರ್ಯಾದೆ ಚೆನ್ನಾಗಿದ್ದವು (ಕೆಲನೆ. ೨೦೩). 

[ಹುಡುಗ *- ಪಾಳ್ಮ (ಆ ಪಾಳೆಯ)) 


ಜ| ಹುಡುಗಾಟ (ನಾ). ೧. ಮಕ್ಕಳ ಚೇಷ್ಟೆ, - ವಿನೋದ; ಚಿಣ್ಣಾಟ: ಮುಂ 


ಕುದುರೆಯಂ ಕಟ್ಟಿ ಹುಡುಗಾಟವೆಂದರಿತೆ ನೀನೀಗಳೇಂ? (ಚಿತ್ರಾಂಗ. ಆ೦-೨೧೯೪); ನಿನಗಿನ್ನೂ 
ಹಿಂದಿನ ಹುಡುಗಾಟದ ಸ್ವಭಾವ ಹೋಗಿಲ್ಲ (ಶಾಠಮ.6). ೨. ಕುಚೋದ್ಯ ; ಕುಚೇಷ್ಟೆ : 
ಏನು ನಾನಾವಾಗಲಾದರೂ ಹುಡುಗಾಟವಾಡಿದ್ದೇನೆಯೆ (ಉೂರಾಣಿ.೪೮); ಓದಲಿಕ್ಕೆ 
ಕೂತಾಗ ಏನದು ಹುಡುಗಾಟ? (ಕುಂಕುಮ. ೭೦). .[ಹುಡುಗ 4+ ಆಟ] 


30। ಹುಡುಗಾಟಿಕೆ (ನಾ). ಹುಡುಗಾಟ ೧: ಏನಿದು, ಆತ್ತ ಹೋಗಿ, ಇನ್ನೂ ಹುಡುಗಾಟಿಕೆ 


35 


40 


(ತ್ಕಾಗಮ.೧); ಮಾಧವನ ಹುಡುಗಾಟಿಕೆಯೆ? ಅಥವಾ ನಾನು ಬರೋಡಾಕ್ಕೆ ತೆರಳುವಂತೆ 
ಏನಾದರೂ ಹಂಚಿಕೆ ಸೃಷ್ಟಿಸಲಾಗಿತ್ತೇ ಎಂದು ತಿಳಿದಿಲ್ಲ (ವಾತ್ತಲ್ಮ. ೨೫೩). 
[ಹುಡುಗಾಟ *- - ಇಕೆ) 

ಹುಡುಗಿ (ನಾ). ಚಿಕ್ಕವಯಸ್ಸಿನವಳು; ಬಾಲಕಿ; ಬಾಲೆ: ಹುಡುಗಿಯರ ಸಂಗ 
ಮಾಡುವನೆ ರಂಗ (ಪುರಂದ. ೨-೪೬-೩); ಕಂನನ ಹೆಂಡತಿ ಚಉಡಿಯೆಂಬ ಹುಡುಗಿಯನ್ನು 
ನಿಮಗೆ ಕ್ರಯಕ್ಕೆ ಕೊಟ್ಟೆನಾಗಿ (ಮೈಆರಿ. ೧೯೨೮, ೬೭-೮; 1808); ಓಹೋಹೋ ! ಅಂಥಾ 
ಸುಂದರಿಯೇನಯ್ಕ ನಿನ್ನ ಹುಡುಗಿ (ಅವತಂ. ೨). (ಹುಡುಗ *- - ಇ) 

ಹುಡುಗು (ನಾ). ಬಾಲಸ್ವಭಾವದವನು; ವಿವೇಚನೆ ಇಲ್ಲದವನು. 

ಹುಡುಗುಹುಡುಗು (ದ್ವಿರುಕ್ತಿ): ನಮ್ಮ ರಾಘವ ತುಂಬಾ ಹಟಮಾರಿ. ಇನ್ನೂ 

ಹುಡುಗುಹುಡುಗು (ತುಂಗಭ. ೧೧೩). (ಹುಡುಗ * - ಉ) 

ಹುಡುಗುಚೇಷ್ಟೆ (ನಾ). ಹುಡುಗಾಟಿಕೆ; ವಿನೋದ: ಅವಳು ಮಾಡಿದ ಹುಡುಗು 
ಚೇಷ್ಟೆಯನ್ನು ಕೇಳಿ . . . ಕ್ಷಮೆ ಬೇಡಿದನು (ವಚಭಾ. ೧೪೮). (ಹುಡುಗು *- ಚೇಷ್ಟೆ] 

ಹುಡುಗುಬುದ್ಧಿ (ನಾ). ಬಾಲಸ್ವಭಾವ; ವಿವೇಚನೆ ಇಲ್ಲದಿರುವಿಕೆ: ಬರೀ 
ಹುಡುಗುಬುದ್ದಿ ಇವಳದು (ಬದುಜ. ೧೭೮). (ಹುಡುಗು *- ಬುದ್ಧಿ) 


«| ಹುಡುಗೆ, ಹುಡಿಗೆ (ನಾ). ಎ ಹುಡುಗಿ: ಹಗಲೆಲ್ಲ ನೀರಲ್ಲಿ ಆಟವಾಡಿ ಈ ಹುಡುಗೆ 


ನೆಗಡಿ ತಂದುಕೊಂಡರೆ (ದೇಕನ್ಮೆ. ೧೮); ದಿನವೂ ನಮ್ಮ ಮನೆಗೆ ಹೂವು ತರುವ ಹುಡುಗೆ 


ಹುಡುತುತು 


(ಆಬೋಲೀ. ೧). ಹುಡಿಗೆ: ಬೊಗ್ಗಿದ ಸ್ತ್ರೀಯ ಹೋಹೊಲ್ಲ ಹುಡಿಗೆಯ ಕಿಗ್ಗಳವೆ ಹೊಲ್ಲ 
(ಸರ್ವಜ್ಞ. ೧೮೧೩); ಹಳ್ಳಿಯ ಊರಲ್ಲಿ ಹುಟ್ಟಿ ಬೆಳೆದ ಹುಡಿಗೆಯನ್ನು ಮದುವೆ 
ಮಾಡಿಕೊಂಡೆ (ಮೋಹಿನೀ. ೧೩). (ಹುಡುಗ + - ಎ) 

ಹುಡುತುತು, ಹುಡುತುತ್ತು, ಹುತುತು, ಹೂತೂತು (ನಾ). ಒಂದು ಬಗೆಯ 
ಆಟ; ಕಬಡಿ ಆಟ: ನಡುನಡುವೆ ಗಡಿ ಕೊರೆದು ಆಡದಿರು "ಹುಡುತುತು' (ನಲಮು. 
೧೮-೧೬). ಹುಡುತುತ್ತು: ಹುಡುಗರು . . . "ಹುಡುತುತ್ತು'' ತಿಳ್ಳಿ ಮುಂತಾದ 
ಆಟಗಳನ್ನು ಆಡುತ್ತಿದ್ದರು (ನಿರಾಭ. ೯೫). ಹುತುತು: ಆತ ಹುತುತು ಆಟದಲ್ಲಿ ಗಟ್ಟಿಗ 
(ರೂಢಿ). ಹೂತೊತು: ಸ್ವತಃ ಮಾಸ್ತರರೇ ವಿದ್ಯಾರ್ಥಿಗಳೊಡನೆ ಖೋಖೋ ಹೂತೂತು 
ಆಟವಾಡುವರು (ಸಶೂರ. ೨೦೯). [ಆ- ಮರಾ. ಹುತುತು, ಹುದುದು] 

ಹುಡುತುತ್ತು "ಹುಡುತುತು' ನೋ. 

ಹುಡುಪ (ನಾ). (?): ಹಸಿದ ಹಾವಿನ ಹೆಡೆಯಲ್ಲಿ ಇಲಿ ಬಿಲನ ತೋಡುತ್ತದೆ . . 
ಮೂಗಿನ ವಾಸದಲ್ಲಿ ತಪ್ಪುದಾರಿ ಬಾಲದ ತುದಿಯಲ್ಲಿ ಹುದುಪ ಹಾವ ಹಿಡಿದಲ್ಲಿಯೇ 
ಸಿಕ್ಕಿತ್ತು ( ಅಲೌಮಾ.ಕ. ೧೪೫-೧೫೪). 1?) 

ಹುಡುವೆ (ನಾ). ಒಂದು ಬಗೆಯ ಸಸ್ಮ: ಬಲುಕುಣಿಯ ಹುಡುವೆ ವಕುಳಂ 
(ರುಕ್ಕಾಂಗ. ೧೦-೨). “ಹುಲುವೆ' ಪರಾ. (?) 

ಹುಡುಹುಟ್ಟ (ನಾ). ನಿಷ್ಟುಯೋಜಕನಾದವನು; ಅಲ್ಪ; ಕ್ಷುದ್ರ: ಮುದಗೆ 
ಯಲ್ಕಮ್ಮನೆಳಸಿದೊಡೆ ದಟ್ಟುಮಾಡುತ್ತೆನ್ನನೀ ಹುಡುಹುಟ್ಟನಂ ಪೆತ್ತವಳು ಸುಡುಗೆಯ 
ಸುಟ್ಟಳಿನುತ್ತಾ ಕೈಯೊಳೆ ಹೆಟ್ಟುವಳು ಟೊಮ್ಮೆಯನು (ಮದೇಪು. ೫-೩೭). 

[ಆ ಹುಡಿ 4 ಹುಟ್ಟು (ಇ ಪುಟ್ಟು) * - ೪) 

ಹುಡುಹುಡನೆ (ಅ). ಒಂದು ಅನುಕರಣಾವ್ಮಯ : ಬಿಸಿಲೊಳ್‌ ತಾನೆ ಹುಡುಹುಡನೆ 

ಮಗ್ಗಿ ಮಿಡುಮಿಡುಮಿಡುಕಿ (ಧರ್ಮಾಮೃ. ೧೦-೧೩೨). "ಪುಡಪುಡನೆ' ಪರಾ. 
(ಹುಡುಹುಡು 4 - ಆನೆ] 

ಹುಡುಹುಡು (ನಾ). ಒಂದು ಅನುಕರಣಶಬ್ದ : "ಹುಡುಹುಡುಗುಟ್ಟು' 
ಪರಾ. “ಪುಡುಪುಡು' ಹೋ. 

ಹುಡುಹುಡುಗುಟ್ಟು (ಕ್ರಿ). ಹುಡುಹುಡು ಎಂದು ಸದ್ದುಮಾಡು: ಹಂದಿ 
ಹುಡುಹುಡು(ಗುಡುಗುಡು)ಗುಟ್ಟಿತ್ತೆಂದು ನಾಯಿ ಬಗುಳಿತೆಂದು ಸಂದೇಹಿಸಿದವರುಂಟೇ 
(ಸಿದ್ದೇವ. ೯೬-೨೯೪). (ಹುಡುಹುಡು + ಕುಟ್ಟು; 

ಹುಡೆಯ "ಹೂಡೆಯ' ನೋ. 

ಹುಣ್‌ 'ಪುಣ್‌' ನೋ. 

ಹುಣಚಿ "ಪುಳಿಸೆ' ನೋ. 

ಹುಣಸಿ 'ಪುಳಿಸೆ' ನೋ. 

ಹುಣಸೆ "ಪುಳಿಸೆ' ನೋ. 

ಹುಣಸೆಕಾಯಿ, ಹುಣಿಸೆಕಾಯಿ (ನಾ). (ಅಡುಗೆಯಲ್ಲಿ ಹುಳಿರುಚಿಗಾಗಿ 
ಉಪಯೋಗಿಸುವ) ಹುಣಸೆಮರದಲ್ಲಿ ಬಿಡುವ ಕಾಯಿ: ಕಕ್ಕೆಹಣ್ಣು . . . 
ಹುಣಸೆಕಾಯಿಗಳನ್ನು ನಿವೇದನ ಮಾಡುವರು (ಹುಟ್ಟಿಹ. ೬೯); ಹುಣಸೆಕಾಯಿತೊಕ್ಕು 
ಬಹಳ ರುಚಿಯಾಗಿದೆ (ರೂಢಿ). ಹುಣಿಸೆಕಾಯಿ: '“ತಿಂತ್ರಿಣೀಫಲಂ - ಹುಣಿಸೆಕಾಯಿ'' 
(ಒಪಧಿ. ೬೯). (ಹುಣಸೆ (« ಪುಳಿಸೆ) 4 ಕಾಯ್ಕಿ (ಆ ಕಾಯ್ಕ್‌)) 

ಹುಣಸೆಮರ, ಹುಣಿಸೆಮರ (ನಾ). (ಹುಳಿರುಚಿಯ ಕಾಯಿ ಮತ್ತು 
ಹಣ್ಣುಗಳನ್ನು ಬಿಡುವ) ಒಂದು ಬಗೆಯ ಮರ: ಹುಣಸೆಮರ (7೩೬೧೩ಗ೧605 
indicus) ನಮ್ಮ ದೇಶದ್ದೇ ಎಂಬ ಪ್ರಶ್ನೆ ಇಂದಿಗೂ ಉಳಿದಿದೆ (ಶಾಸಗಿ. ೫೮). 


ಹುಣಿಸೆಮರ: ಊರ ಬಳಿಯ ಹತ್ತಿರಣ ಹುಣಿಸೆಮರ (ಎಕ. ೪7. ಶಿಕಾರಿ. ೨೯-೨೫೧; 1524). 


(ಹುಣಸೆ (« ಪುಳಿಸೆ) 4 ಮರ] 
ಹುಣಸೆಸರಿ (ನಾ). ಹುಣಸೆಯ ಬೀಜದಿಂದ ತಯಾರು ಮಾಡುವ, ಬಣ್ಣ 
ಹಾಕಲು ಬಳಸುವ ಒಂದು ಬಗೆಯ ಅಂಟು: (8). 
(ಹುಣಸೆ ( ಪುಳಿಸೆ) 4 ಸರ್ಮಿ (ಆ ಸಲ್ಸ್‌)] 


ಹೊಲ್ಲ | 


೮೯೧೯ 


ಹುತವಹ 


ಹುಣಸೆಸಾರು (ನಾ). ತೊಗರಿಬೇಳೆಯನ್ನು ಹಾಕದೆ, ಹುಣಸೆಹಣ್ಣಿನ 
ರಸದಿಂದ ಮಾಡುವ ಸಾರು; ಗೊಡ್ಡುಸಾರು: (ಈ. 
(ಹುಣಸೆ (< ಪುಳಿಸೆ) 4 ಸಾರ್ಕು (ಆ ಸಾಜ್ಕು)| 
ಹುಣಸೆಹಣ್ಣು "ಪುಣಿಸೆವಣ್‌' ನೋ. 


5| ಹುಣಾಬ (ನಾ). ಒಂದು ಬಗೆಯ ಮರ: ಹುಣಾಬ (ಕಿಂದಳ): ಮತ್ತಿಯಷ್ಟೇ 


10 


ದೊಡ್ಡದಾಗುತ್ತದೆ. ಕಟ್ಟಿಗೆ ಮತ್ತಿಯಷ್ಟು ಕಪ್ಪಲ್ಲ (ಕಭಾಗೆ. ೫೦). 
ಹುಣಿ "ಪುಣಿ' ನೋ. 
ಹುಣಿಗು "ಪಣುಂಕು' ನೋ. 
ಹುಣಿಚಿ "ಪುಳಿಸೆ' ನೋ. 
ಹುಣಿಚೆ "ಪುಳಿಸೆ' ನೋ. 
ಹುಣೆಮೆ "ಪುಣ್ಣಮೆ' ನೋ. 


17] 


| ಹುಣಿವೆ "ಪುಣ್ಣಮೆ' ನೋ. 


ಹುಣಿಸೆ "ಪುಳಿಸೆ' ನೋ. 
ಹುಣಿಸೆಕಾಯಿ "ಹುಣಸೆಕಾಯಿ' ನೋ. 


15! ಹುಣಿಸೆಮರ 'ಹುಣಸೆಮರ' ನೋ. 


20 


45 


ಹುಣಿಸೆವಣ್ಣು 'ಪುಣಿಸೆವಣ್‌' ನೋ. 

ಹುಣಿಸೆಹಣ್ಣು "ಪುಣಿಸೆವಣ್‌' ನೋ. 

ಹುಣುಗು "ಪಣುಂಕು' ನೋ. 

ಹುಣುಬು 'ಪುಳುಂಬು' ನೋ. 

ಹುಣುಮೆ "ಪುಣ್ಣಮೆ' ನೋ. 

ಹುಣುಸೆ "ಪುಳಿಸೆ' ನೋ. 

ಹುಣ್ಣಮಿ "ಪುಣ್ಣಮೆ' ನೋ. 

ಹುಣ್ಣಮೆ "ಪುಣ್ಣಮೆ' ನೋ. 

ಹುಣ್ಣವೆ "ಪುಣ್ಣಮೆ' ನೋ 

ಹುಣ್ಣಿಮೆ "ಪುಣ್ಣಮೆ' ನೋ. 

ಹುಣ್ಣಿಮೆಯಿರುಳ್‌ (ನಾ). ಪೂರ್ಣಮಿಯ ರಾತ್ರಿ: ಹುಣ್ಣಿಮೆಯಿರುಳ್‌ . . . 
ಜ್ಕೋತ್ಸ್ನೆಯಂ ಪಾಲು ಪೊಯ್ದಂದದಲಿ ಚೆಲ್ಲಿ ರಾರಾಜಿಸಿರೆ (ಶ್ರೀರಾಮಾ. ೧೨-೩೧೭). 

(ಹುಣ್ಣಿಮೆ (ಆ ಪುಣ್ಣಮೆ) 3- ಇರುಳ್‌] 

ಹುಣ್ಣಿವೆ "ಪುಣ್ಣಮೆ' ನೋ. 

ಹುಣ್ಣು "ಪುಣ್‌' ನೋ. 

ಹುಣ್ಣುಬೇನೆ (ನಾ). ಗಾಯದಿಂದುಂಟಾಗುವ ರೋಗ, - ಖಾಯಿಲೆ; 
ವ್ರಣವ್ಯಾಧಿ: ವ್ರಣರುಜಂ-ಹುಣ್ಣುಬೇನೆಗಳು (ಎವೈವಿ. ೧೬೨). 

[ಹುಣ್ಣು (ಆ ಪುಣ್‌) 4 ಬೇನೆ] 

ಹುಣ್ಣುಮೆ "ಪುಣ್ಣಮೆ' ನೋ. 

ಹುಣ್ಣುವೆ "ಪುಣ್ಣಮೆ' ನೋ. 

ಹುತ (ಗು). ೧. ಅಗ್ನಿಯಲ್ಲಿ ಅರ್ಪಿಸಿದ; ಹೋಮಮಾಡಿದ: ಹಿತ ಪುರೋಹಿತ 
ಪ್ರಾಜ್ಮಾಜ್ಮಾಹುತಿಹುತಹುತವಹಸಮಕ್ಷದೊಳ್‌ ಕೆಯ್ನಾರೆಆೆದು ಪಾಣಿಗ್ರಹಂಗೆಯ್ಸೆ 
(ಪಂಪಭಾ. ೩-೭೪ ವ). (ನಾ). ೨. ಯಜ್ಞ, ಯಾಗಾದಿಗಳಲ್ಲಿ ಅಗ್ನಿಗೆ 
ಅರ್ಪಿಸಿದುದು; ಹವಿಸ್ಸು: ತ್ರಿದಶರಂಜದೆ ಹುತವನುಣ್ಣಲಿ ಕದನಕಾವಿಹೆವು 
(ಕೌಶಿರಾ. ೧-೯೧). ([ಸಂ.1 

ಹುತಬುಗ್ವಿನೇತ್ರ (ನಾ). ಅಗ್ನಿಯೇ ಕಣ್ಣಾಗುಳ್ಳವನು; ಶಿವ: ಹುತಭುಗ್ವಿ [ಪಾಠಾಂ. 
ಹುತವಾಹ]ನೇತ್ರನಾಗ ಖತಿ ಬೇಡ ಮಗಳೆ . . . ಸುಖದಿ ಬಾಳೆಂದು ಶಿವ ನುಡಿಯಲು 
(ಪ್ರೌಢರಾ. ೧೧-೧೮). [ಸಂ.) 

ಹುತವಹ (ನಾ). ಹವಿಸ್ಸನ್ನು ದೇವತೆಗಳಿಗೆ ಒಯ್ದು ಮುಟ್ಟಿಸುವವನು; ಅಗ್ನಿ : 
ಅಮರಾಧಿರಾಜ ಹುತವಹ . . . ಯಕ್ಷೇಶಾನ ಕ್ರಮದಿನವರೆಣ್ಬರಂತುತ್ತಮನಯ್‌ ನೀಂ 
(ಕಎರಾ. ೩-೯೬); ಹಿತಪುರೋಹಿತ ಪ್ರಾಜ್ಮಾಜ್ಮಾಹುತಿಹುತಹುತವಹಸಮಕ್ಷದೊಳ್‌ 


ಹುತವಹನಯನ ೮೯೨೦ ಹುದು 


ಕೆಯ್ದಾರೆಟ್‌ದು ಪಾಣಿಗ್ರಹಂಗೆಯ್ಸೆ (ಪಂಪಭಾ.೩-೭೪ ವ); ಕೊಂಡದಲಿ ನಿಜರೂಪವನು | | ಹುತ್ತಿರಿಕೆ (ನಾ). (?): ನಖರೇಶ್ವರದ ಶ್ರೀಮಹಾದೇವರು ನಾರಣಸೆಟ್ಟಿಯ ಸುಹಸ್ತದ 


ಕೈಕೊಂಡು ಹುತವಹ ಚರುವ ನೀಡಲು ಕೊಂಡು (ಕೌಶಿರಾ. ೧-೬೩). [ಸಂ.1 | | ಒಪ್ಪ ತೊಂಬತ್ತಿನ ಹುತ್ತಿರಿಕೆಯ ಬ್ರಹ್ಮರು (ಸೌಇಇ. 1-೬, ೪೪೯-೩೨; 1444). (9) 
ಹುತವಹನಯನ (ನಾ). ಬೆಂಕಿಯ ಕಣ್ಣುಳವನು; ಅಗ್ನಿನೇತ್ರ; ಶಿವ: | | ಹುತ್ತು "ಪುತ್ತು' ನೋ. 

ಹುತವಹನಯನಂ . . . ಜಿತಭವ ಮರಣಂ ಕ್ಲಿತಿವರನಿದಿರೊಳೆ ನಿಂದಂ | | ಹುತ್ತುಗಾಲ್‌ "ಪುತ್ತುಂಗಾಲ್‌' ನೋ. 

(ಹಮ್ಮಿರ. ೨-೧೦). [ಸಂ.] 5| ಹುತ್ತುಗಾಲು "ಪುತ್ತುಂಗಾಲ್‌' ನೋ. 


ಹುತವಹನೇತ್ರ (ನಾ).ಎ ಹುತವಹನಯನ: ಹುತವಹನೇತ್ರನೆಂಬವನ ಗತಿಗೆಡಿಸಿಯೆ | | ಹುತ್ತೂರು (ನಾ). ಒಂದು ಊರಿನ ಹೆಸರು; ಬಚೆಕೋಡಿನ ಹಂಚೆಯದ ಹುತ್ತೂರ 
ಪಿಡಿತಂದು . . . ನಿಗಳವಿಕ್ಕುವೆವು (ತ್ರಿವುಸಾಂ.೧೫-೧೬೩); ಹುತವಹನೇತ್ರನಿರ್ದಟವಿಯ | ತ್ರಿಸನ್ಹಿ (ಇಆ. ೪1 ೨೧೩-೩೩; 10ನೆಯ ಶತ). "ಪುತ್ತೂರ್‌' ಪರಾ. 
ಕಂಡು ಮನ್ಮಥಮಹೀರಮಣ ಮುಂ ಕೊಂಡು (ಮೋಹತ. ೭-೮). [ಸಂ.] | [ಹುತ್ತ (ಆ ಪುತ್ತು) ಊರ್ಕು (ಆ ಊರ್‌)) 
ಹುತವಹಬಾಣ (ನಾ). ಅಗ್ನಿಬಾಣ; ಆಗ್ನೇಯಾಸ್ತ್ರ: ಹುತವಹಬಾಣದಿಂದಮಿಸೆ | ಹುತ್ತೇಳು (ಕ್ರಿ). (ಆಲಂ) ಹುತ್ತ ಏಳುವಂತೆ ಮೇಲಕ್ಕೆ ಏಳು; ಹೆಚ್ಚಾಗು: 
ತೂಳ್ಳುದು ವಾನರಸೇನೆ (ಗದಾಯು. ೧-೨೪). [೫ಂ.] |'ಂ|  ಬಾಣಂಗಳನು ಪಿಡಿದು ಕೋಪಾಗ್ಗಿ ಹುತ್ತೆದ್ದು ನಿಡುಗಂಗಳಲಿ ಕಿಡಿ ಸೂಸಿ (ನವಮೋ. 
ಹುತವಹಸಖ (ನಾ). ಅಗ್ನಿಯ ಸ್ನೇಹಿತ; ವಾಯು: ಶತಪತ್ರಮಿತ್ರಪುತ್ರ ಪತತ್ರಿ | | ೨೮ ೫೧). (ಹುತ್ತು (ಆ ಪುತ್ತು) * ಏಳ್ಳು (ಆ ಎಟ್‌,)) 
ಗೋತ್ರ ಪ್ರಧಾನಂಗೆ ಹುತವಹಸಖಂ ಸಹಾಯನಾಗಿ ಸುಟೌಸುಲೌದು ತಗುಳೆ ಬೀಸಲೊಡಂ ತಮಾ ಹುದಿಲು, ಹುದುಲು (ನಾ). ೧. ಕೆಸರು; ಪಂಕ: ಎತ್ತುಗಳ ಕಾಲಿನಲ್ಲಿ 
(ಷಂಚತಂ. ೨೬೭-೪). [ಸಂ.] | ಮತ್ತು ಅವುಗಳು ಮಲಗುವ ಸ್ಥಳದಲ್ಲಿ ಕೆಸರು ಹುದಲು ರಾಡಿ ನೀರು ರೊಜ್ಜು ಆಗದ 
ಹುತವಹಾರಾಧನೆ (ನಾ). ಅಗ್ನಿಯ ಪೂಜೆ; ಯಜ್ಞ, ಯಾಗ ಇತ್ಮಾದಿ: | ಹಾಗೆ . .. ಹಸನ ಮಾಡುತ್ತಿರಬೇಕು (ಕೃಷಪ್ರ.೧೯); ನಿಂತತ್ತರೆ ನೆಲವೆ ಹುದಲು ಸಮರಸಕೂ 
ಶ್ರುತಿಪಠಣವೋ ತರ್ಪಣವೊ ಮೇಣತಿಥಿಪೂಚೆಯೊ ಭೂತಯಜ್ಞವೊ ಹುತವಹಾ ;15| ಸಮರ ಮೊದಲು (ಅರರೋ.೪೬-೧೧). ೨. (ಆಲಂ) ಗೋಜು; ಗೊಂದಲ: 
ರಾಧನೆಯೊ ರಣವೀಯ್ಕೆಯ್ದಆೊಳಗೇನು (ಕುವ್ಯಾದ್ರೋ. ೧೮-೫೭). | |: ಸಂಪ್ರದಾಯ ಹೊಸರೀತಿಗಳ ಹುದಲಲ್ಲಿ ಅವರು ಸಿಕ್ಕುಬೀಳದೆ . . . ಹೆಜ್ಜೆಯಿಕ್ಕಬೇಕು 
[ಸಂ. ಹುತವಹಾರಾಧನಾ। | | (ಎಚಾಮಂ. ೧೧೬); ಈತನು ಆ ಜಡಶಕ್ತಿಗೇ ದೇವನನ್ನುವರು - ಎಂಬ ಹುದಲಿನೊಳಗಿಂದ 
ಹುತವಹಾಹಾರ (ನಾ). ಅಗ್ನಿಯ ಆಹಾರ; ಕಟ್ಟಿಗೆ: ""ಹುತವಹಾಹಾರ | | ಪಾರಾಗಿ . . . ಬಂದನು (ಪೂರ್ವಂಂ. ೧೨). ಹುದಿಲು: ೧. ಮಾಚಿದೇವನ ಕೆರೆಯು 
[oi 
| | 


ಮೇಧಸ್ಸಮಿಧೆ ಕಾಪ್ಕವಡುಗಬ್ಬಕ್ಕು'' (ಮಂಗರಾ.೧೫-೯). [ಸಂ.) ಹುದಿಲಿನಿಂದ ಹುಗಿದಿದೆ (ಬೆಟ್ಟಹೊ.೮೯). ೩. ಕಳ್ಳುಸುಕು ; ಕಳ್ಳುಸುಬು: 


ಹುತಾಗ್ನಿ (ನಾ). ಹೋಮಮಾಡಿದ ಅಗ್ನಿಯುಳ್ಳವನು; ಅಗ್ನಿಹೋತ್ರಿ; 1201 ರುದ್ರಪ್ರತಾಪಭೂಪನ ಸಭೆಯು ಚದುರವಿದ್ವಾಂಸರಿಗೆ ಫಣಿಯ ಹೇಳಿಗೆಯಾಯ್ತು 
ಯಜ್ಜದೀಕ್ಷಿತ: ಕುಮಾರನಂ ಮುನ್ನಂ ಹುತಾಗ್ನಿಯಾಗಿರ್ದ ಪುರೋಹಿತನನಿದಿ ಹುದಿಲ ನೆಲೆಯಾಯ್ತು (ರಾಘಚ. ೧೭-೨೩). ಹುದುಲು: ೧. ಹುದುಲಿಲ್ಲದ ಉಪ್ಪಿನ 
ರ್ಗೂಂಡು (ಶಾಂತಿಪು೬-೧೨ ವ); ಮುನ್ನಮೆ ಹುತಾಗ್ನಿಯಾಗಿದ್ದ ಪುರೋಹಿತಂ ಪ್ರಣವ ಮಾಳೆಗಳ ಹತ್ತಿರ ಮಹಾರಾಜರನ್ನು ಇಳಿಸುವ ವ್ಯವಸ್ಥೆಯನ್ನು ಮಾಡಲಾಗಿತ್ತು (ಗ್ರಾಮಾಯ. 


ಪೂರ್ವಕಮುಚ್ಚರಿಸಿದ ಪುಣ್ಮಾಹರವದೊಡನೆ . . . ಕೈನೀರೆಜ್‌ದಂ (ಚಂದ್ರಪು. ೬-೭೦ ವ). | ೩೮೭). ೨. ವಿಚಾರ ಮಾಡಿದ ಹಾಗೆ ಜೀವವು ಹುದುಲಿನಲ್ಲಿ ಸಿಗುತಿತ್ತು (ಸಮಜೀ. ೫೬೮). 
(೫.1 i (ಆ ಹುದಿ)] 

ಹುತಾತ್ಮ (ನಾ). ಧರ್ಮ, ದೇಶದ ಹಿತ ಇತ್ಯಾದಿ ಧೇಯಸಾಧನೆಗೆ ತನ್ನ 

ಪ್ರಾಣವನ್ನು ಅರ್ಪಿಸಿದವನು: ನನಗೆ ಧರ್ಮವೀರರಾದ ಆ ಹುತಾತ್ಮರ 

ನೆನಪಾಯಿತು (ವೀರಯೋ. ೧೭). (ಸಂ. ಹುತಾತ್ಮನ್‌] | 

ಹುತಾಶ (ನಾ). ೧. ಹವಿಸ್ಸನ್ನು ಸೇವಿಸುವವನು; ಅಗ್ನಿ: ತ್ವತ್ವತಾಪಹುತಾಶಂ | 

ಕಡುದಣ್ಬನೇಜುಗುಮಮೋಘಂ (ಜಗವ. ೨-೪೯). ೨. ಒ೦ದು ಬಗೆಯ ಸಸ್ಕ: | 


25| ಹುದ್ಮಿ "ಪುದಿ,' ನೋ. 

ಹುದ್ದಿ "ಪುದ್ಮಿ' ನೋ. 

ಹುದಿಗೆ (ನಾ). ಸತ್ತವರನ್ನು ಹೂಳುವ ಸ್ಥಳ; ಸಮಾಧಿ: ನಮ್ಮೊಲುಮೆ ವೀರನ್‌ 
|  ನಮ್ಮೊಲುಮೆ ಹುದಿಗೆ ನಮ್ಮೊಲುಮೆ ಕುಪ್ಪೆ ಹಿಡಿಮಣ್ಣು ! (ಪಾರಸಿ ೨೪-೫೫). 

[ಹುದಿ, (ಎ ಪುದ್ಕಿ) + -ಗೆ) 


“ಹುತಾಶರಸ' ಪರಾ. (ಸಂ. 30| ಹುದಿಗೊಳ್ಳು (ನಾ). ಒಂದು ಬಗೆಯ ಸಸ್ಕ : ಕುಂಪೋಲಿ, ಹುದಿಗೊಳ್ಳು, ಕಾಲ್ಮಧು, 
ಹುತಾಶನ (ನಾ).೧. ಹೋಮ ಮಾಡಿದುದನ್ನು ಆಹಾರವಾಗಿ ಕಂಪಾಲೆ, ಕಬ್ಬಿಣದ ಮರ (ಮೈಔಗಿ ೭೦-೧೪೩೫). (7) 
ಸ್ವೀಕರಿಸುವವನು; ಹವಿಸ್ಸನ್ನು ಸೇವಿಸುವವನು; ಅಗ್ನಿ: ತಣ್ಣಂ ಹುತಾಶನಂ | | ಹುದಿಯೇರಿಸು (ಕ್ರಿ). ದಿಂಡುಕಟ್ಟು; ದಂಡೆಕಟ್ಟು: ಬೇರು ಸಡಲಿದ ಸಸಿಗಳಿದ್ದರೆ 
ಮಂತ್ರಶಕ್ತಿಯಿಂ ತಾಳ್ತುವವೊಲ್‌ (ಮಲ್ಲಿಪಣ: ೨೯); ಭಸ್ಮಾಂತರಿತ ಹುತಾಶನಂಬೊಲ್‌ | ಅವಕ್ಕೆ ಹುದಿಯೇರಿಸುತ್ತಾನೆ (ಬೆಳುಮ. ೧೦೬). 
(ಪಾರ್ಶೃಪು.೪-೫೪). ೨. [ಛಂದ] ಒಂದು ಅಕ್ಬರಗಣ; ರಗಣ. ಸಂ.) (ಹುದ್ಮಿ (< ಪುದ್ದಿ) 4 ಏರಿಸು (« ಏಆ್‌ಸು)) 
ಹುತಾಶನಕುಂಡ (ನಾ). ಹವನ, ಹೋಮಗಳಿಗಾಗಿ ಅಗ್ನಿಯನ್ನು ಇರಿಸಿ |35] ಹುದಿರು (ನಾ). (2): ತೊಟ್ಟಿಯ ಹುದಿರಿ(ಪಾಠಾಂ. ಹುದಲು, ಹೊದಲುನಲ್ಲಿ ಕಲ್ಲು 
ಕೊಳ್ಳುವ ಕುಳಿ,- ಅಗ್ನಿ: ಅಪರದಿಗ್ಬಾಗದೊಳನಗಾರಕೇವಲಿ ಹುತಾಶನಕುಂಡಮಂ ಸಿಕ್ಕಿದಂತಾಯಿತು (ಕೋಲಶಾಂ.೯-೩೭); ಪ್ರಮಥಡ'ರ ಕರೆದು ಗದಗದಿಸದಿರಿ ಬಾಗಿ 
ಸ್ಮಾಪನಂಗೆಯ್ದು (ಆದಿಪು. ೧೬-೫೨ ವ). [ಸಂ.] ಲೊಳಗೆಂದು ಸೂಚಿಸುತ ಸದಮಳಾತ್ಮಕ ಮಾಚಿತಂದೆ ಬಿಜ್ಜಳನ ಹುದಿರಿನೊಳಿರುವ ಬಲು 
ಹುತಾಶನಪುತ್ರಿ (ನಾ). ಅಗ್ನಿಯ ಪುತ್ರಿ; ದ್ರೌಪದಿ: ಧಾತ್ರಿಯುಮನೀ ಹುತಾಶನ ಸಲುಗೆಯ (ಪ್ರಭುಪು. ೯-೨೨೭). (7) 
ಪುತ್ರಿಯುಮಂ ಬಜ್‌ದೆ ಸೋಲ್ತನಲ್ಲಂ ಜೂದಿಂ (ಗದಾಯು.೧-೬೦). (ಸಂ. ಹುತಾಶನಪುತ್ರೀ। | ಹುದಿಲು "ಹುದಲು' ನೋ. 
ಹುತಾಶರಸ (ನಾ). ಒಂದು ಬಗೆಯ ಔಷಧಿ: ಹುತಾಶರಸ . . . ಮೆಣಸಿನ |4| ಹುದಿಹೊಸಲು (ನಾ). ಹೊಸಲಿಗೆ ಅಭಿಮುಖವಾಗಿರುವ ಬಾಗಿಲ ಮೇಲ್ಭಾಗದ 
ಚೂರ್ಣದಲ್ಲಿ ಕೊಡಲು . . . ಕುಷ್ಠ, ಗುಲ್ಮ, ಸರ್ವವ್ಮಾಧಿ ಮಾಣುವುವು (ಎವೈವಿ. ೫೮). ಚೌಕಟ್ಟು: ಒಳಗಿಂದ ಹಂದರಕ್ಕೆ ಬರುವಾಗ ವಧುವಿನ ತಲೆ ಬಾಗಿಲಿನ ಹುದಿಹೊಸಲಿಗೆ 
[ಸಂ.| ತಾಗಿ ಸೂಡಿದ್ದ ಬಾಸಿಂಗ ಸ್ವಲ್ಪ ಓರೆಯಾಯಿತು (ಸುವಸಂ. ೫೪). 
ಹುತುತು "ಹುಡುತುತು' ನೋ. [ಹುದ್ಕಿ (ಆ ಪುದ್ದಿ) 3- ಹೊಸಲು (< ಪೊಸಂತಿಲ್‌)) 
ಹುತ್ತ "ಪುತ್ತು' ನೋ. ಹುದ್ದು 'ಪುದುವು' ನೋ. 
ಹುತ್ತರಿ "ಪುತ್ತರಿ' ನೋ. 45, ಹುದು (ನಾ). ತಿರುಳು; ರಸ; ಸಾರ: ಪ್ರಾಚೀನಪದಗಳಲ್ಲಿಯೂ ಮಂತ್ರ ಗಳಲ್ಲಿಯೂ 


ಹುತ್ತಿಡು "ಪುತ್ತಿಡು' ನೋ. ಯಷಿಗಳು ಹುದುಗಿಸಿ ಇರಿಸಿದ ಅರ್ಥದ ಒಳಹುದುವನ್ನೇ ಅವರು ಹೇಗೆ ಸವಿದು 


ಹುದುಂಗು ೮೯೨೧ ಹುಬೇಹೂಬ್‌ 


ನೋಡಬಲ್ಲರೆಂಬುದು ಅವರ ಗ್ರಂಥಗಳಿಂದ ಸ್ಪಷ್ಟವಾಗುತ್ತದೆ (ಮಹಾಯೋ. ೧೪೫). ಏನಾದರೂ ವ್ಯತ್ಕಾಸ ನಡೆದರೆ ಹುದ್ದೇದಾರರ ತಲೆಗೆ ಬರುತ್ತೆ (ಮುಸುಗ. ೧೫೮); ಇಷ್ಟು 
[ಆ ಪುದುಗು) ದೊಡ್ಡಸಿರಿವಂತರ ಮಗಳು, ದೊಡ್ಡ ಹುದ್ದೇದಾರರ ಹೆಂಡತಿ (ಆಬೋಲೀ. ೪೨); ಅವನನ್ನು 
ಹುದುಂಗು "ಪುದುಗು' ನೋ. ನೋಡಿದರೇನೇ ದೊಡ್ಡ ಹುದ್ದೇದಾರನಂತೆ ಕಾಣುತ್ತಿದ್ದನು (ಮಹಾಗ. ೧೦೫). 
ಹುದುಕಾರ (ನಾ). ಪಾಲುಗಾರ: ಇವನು ಹುದುಕಾರರೊಂದಿಗೆ ಸೇರಿ ಫಸಲನ್ನು (ಹುದ್ದೆ 4 - ದಾರ್ಮ ./ ಮರಾ. ಹುದ್ದೇದಾರ್‌) 
ಹೊಲದಿಂದ ಕಣಕ್ಕೆ ಸಾಗಿಸಿ ಒಕ್ಕಲು ಮಾಡಿ ಮುಗಿಸಿದ್ದ (ಬೆಳುವು. ೧೧೬). 5| ಹುನಗಲು (ನಾ). ಒಂದು ಬಗೆಯ ಮರ: ಹೊನಾಲ್‌, ಹುಲುವೆ, ಹುನಗಲು 
(ಹುದು, (ಆ ಪುದುಗು) *- - ಕಾರ್ಶ (ಆ- ಕಾಜ) | (ಮೈಣಗಿ. ೭೪-೧೫೧೪). "ಹುನಿಗಿಲು' ಪರಾ. (1) 
ಹುದುಗ (ನಾ). ಮುಸುಕು; ಆಚ್ಛಾದನೆ; ""ಹೊದಿಕೆ'' (ಜಾನಕೋ. ೫೮). ಹುನಾರು "ಹುನ್ನರು' ನೋ. 
[ಆ ಪುದುಗ್ಳು! ಹುನಿಗಿಲು (ನಾ). ಒಂದು ಬಗೆಯ ಮರ: ಲವಂಗ, ಆನೆಯ ದಂತ, ತೋಟು 


ಹುದುಗಪಾವಡ (ನಾ). ಇಷ್ಟಲಿಂಗವನ್ನು ಆಚ್ಛಾದನೆ ಮಾಡಿ ಇಡುವ 
ಮಡಿಯ ವಸ್ತ್ರ. [ಹುದುಗು 4 ಪಾವಡ, (ಆ ಪಾವುಡ,)] 

ಹುದುಗಲು (ನಾ). ೧. ಕಡುಬು, ಕರ್ಜೀಕಾಯಿ ಮೊದಲಾದುವುಗಳ ಒಳಗೆ 
ತುಂಬವ ಸೂಸಲು, ಹೂರಣ ಇತ್ಯಾದಿ: ಕರ್ಜಿಕಾಯಿ ಒಳಗೆ ಹುದುಗಲು ತುಂಬ 
ಇದ್ದರೆ ರುಚಿಯಾಗಿರುತ್ತದೆ (ರೂಢಿ). ೨. ಅಡಕವಾಗಿರುವುದು; ತುಂಬಿರುವುದು: 
ಏಕೆಂದರೆ ಅದರ ಓದುಗ ಪುಟದ ಹುದುಗಲನ್ನೆಲ್ಲ ಮುದಿನಾಯಿ ಎಲುಬು ತಿಂದಂತೆ | 
ಪ್ರಯಾಸದಿಂದ ಆಸ್ಟಾದಿಸುವ ಪ್ರಯತ್ನದಲ್ಲಿ ಇರುತ್ತಾನೆ (ಗಾಳಪ. ೩೦). 

(ಹುದುಗು, (ಆ ಪುದುಗು) ೬ - ಅಲು (ಆ - ಅಲ್ಮ್‌) 

ಹುದುಗಿಸು "ಪುದುಗಿಸು' ನೋ. 

ಹುದುಗ್ಗು "ಪುದುಗ್ಳು' ನೋ. 

ಹುದುಗ್ಗು "ಪುದುಗ್ಮು' ನೋ. 

ಹುದುನೆಲ (ನಾ). ಒಟ್ಟಿಗೆ ಸೇರಿ ಅನುಭವಿಸುವ ಭೂಮಿ: ಸುಯೋಧನನರಸಿ 
ಯಲ್ಲಾ ಧಾತ್ರಿ ನಿಮ್ಮೆಲ್ಲರಿಗೆ ಹುದುನೆಲನಲ್ಲವೆಂದೆನುತೆಚ್ಚನಾ ಶಲ್ಮ (ಕುವ್ಮಾಶ. ೨-೫೪). 


ಹುನಿಗಿಲ ತಿಗುಡು ಇವಂ ಸಮಂಗೊಂಡು ಆಡಿನ ಮೂತ್ರದಲ್ಲಿ ಅರದು ಕೂಸಿನ 
10( ಮೆಯ್ಕಂ ಪೂಸುವುದು (ಜಾಲ. ೧೩೧-೨). "ಪುಲಿಗಿಲ್‌' ಪರಾ. !?) 
ಹುನಿಗಿಲೆಣ್ಣೆ (ನಾ). ಹುನಿಗಿಲು ಮರದ ತೈಲ: ಏರಂಡತೈಲವ ಸಾಸಿವೆಯನಂಕೋಲೆ 
ತೈಲವ ಹುನಿಗಿಲೆಣ್ಣೆಗಳ . . . ತೋದು ಸುತ್ತುತಿರೆ (ಕಾಶಿರಾ. ೧೨-೯). 
(ಹುನಿಗಿಲು *- ಎಣ್ಣೆ) 
ಹುನ್ನರ "ಹುನ್ನರು' ನೋ. 
15| ಹುನ್ನರು, ಹುನಾರು, ಹುನ್ನರ, ಹುನ್ನಾರ, ಹುನ್ನಾರು (ನಾ). ೧. ಯುಕ್ತಿ; 
ಉಪಾಯ; ಸಂಚು: ಅದೆಲ್ಲಾ ಆ ಕಪಿತಾನ್‌ಸಾಹೇಬರ ಜಾಣತನದಿಂದಲೂ ಹುನ್ನರಿ 
ನಿಂದಲೂ ಆಗಿ ಇದೆ (ರಾಜೇಂದ್ರ. ೧೦೭); ಬಲವನ್ನು ಈ ಉದ್ಯಮದಲ್ಲಿ ಪ್ರಯೋಗಿಸುವ 
ಹುನ್ನರನ್ನು ಅರಿಯದವರು (ಕೆಲನೆ. ೧೯೧). ೨. ಚಾತುರ್ಯ ; ಕುಶಲತೆ: ನಮ್ಮಿಂದಾ 
ಒಂದು ಪಾಲು ಕೆಲಸ ಆಗುವದಿದ್ದರೆ ಅವರ ಬುದ್ದಿ ಹುನ್ನರಿನಿಂದಾ ಹತ್ತುಪಾಲು ಕೆಲಸ 
20| ಮಾಡಿದೆವು (ರಾಜೇಂದ್ರ. ೧೦೮). ಹುನಾರು: ೧. ಒಂದು ಪಕ್ಷ ತನ್ನ ಹುನಾರೇನಾದರೂ 
ವಿಫಲಗೊಂಡದ್ದಾದರೆ, ಸ್ತೀಶಕ್ತಿಸಾಧ್ಯವಾದ ಅಟಮಟ ತಟವಟಗಳಿಂದ ಅವನನ್ನು 
(ಹುದು, (< ಪುದುವು) ೬ ನೆಲ) ವಂಚಿಸಬಹುದೆಂಬ ಕುಯುಕ್ತಿ . . . ಅನುಭವವೇದ್ಕವಾಗಿತ್ತು (ನಂಜುಂಡ. ೮೩); ತನ್ನ 
ಹುದುಬಾಗೆ (ನಾ). ಒಟ್ಟಿಗೆ ಸೇರಿ ಅನುಭವಿಸುವ ಭಾಗ: ಧಾರುಣಿಯ *ಹುನಾರು' ವೃರ್ಥವಾಗುತ್ತದೆಂಬ ಆಶಾಭಂಗದಿಂದ . . . ಎಂದನು (ಕಾನೂರು. ೩೬೬೫). 
ಹುದುಭಾಗೆಗೋಸುಗಂ ಪಾಂಡವರ್‌ ಕಲಹಕುದ್ಕೋಗಿಸಿದರು (ಚಿಬಪು. ೫೪-೧೨). ಹುನ್ನರ: ೧. ಈ ಹೆಸರು ಈ ಊರಿನಲ್ಲಿ ತಪ್ಪಿಹೋಗುವ ಹಾಗೆ ಏನಾದರೂ ಒಂದು 
(ಹುದು, €< ಪುದುವು) 4 ಭಾಗೆ) 25| ಹುನ್ನರ ಹುಡುಕಬೇಕೆಂದು ಯೋಚಿಸಿದನು (ಕಥಾಮಂ. ॥೪, ೧೧೧). ೨. ತನ್ನ ಹುನ್ನರದಿಂದ 
ಹುದುಲು "ಹುದಲು' ನೋ. .. ೬ ಗಂಟನ್ನು ಬಿಚ್ಚಿ ರತ್ನವನ್ನು ಕದ್ದುಕೊಂಡು ಹೋದನು (ಕಥಾಮಂ. 1೪, ೧೩೧). 
ಹುದುವನೆ "ಪ್ರದುಮನೆ' ನೋ. ಹುನ್ನಾರ: ೧. ಭಾರತೀಯರ ಮೇಲೆಯೇ ತಪ್ಪುಹೊರಿಸಲು ಮಾಡಿದ ಫರಂಗಿ 
ಹುದುವಾಳ್‌ "ಪ್ರದುವಾಖ್‌' ನೋ. ಹುನ್ನಾರವದು (ಎಚ್ಚಸಾ. ೫೦). ಹುನ್ನಾರು: ೧. ಏನೋ ಹುನ್ನಾರು ನಡಸವರೇ 
ಹುದುವಾಳಿಕೆ "ಪುದುವಾಟ್ಕೆ' ನೋ. (ಕೂಲಿ. ೧೫). ೨. ನನ್ನ ಕತ್ತನ್ನು ಅಮುಕುವುದಕ್ಕೆ ಪ್ರಾರಂಭಿಸಿದ . . . ಹುನ್ನಾರು 
ಹುದುವಾಳಿಗೆ "ಪುದುವಾಟ್ಕೆ' ನೋ. 30| ತಖ್ಪಿತೆಂದು ಅವನನ್ನು ಕೆಳಗೆ ಹಾಕಿಕೊಂಡು ಮುಂದಕ್ಕೆ ಬಿದ್ದೆ (ಚಿಂಗಾಳ್ಳ. ೪೫೬). 
ಹುದುವು 'ಪುದುವು' ನೋ. (4- ಪಾರ. ಹಿಂ. ಹುನರ್‌; ಮರಾ. ಹುನರ್‌, ಹುನೇರ್‌| 
ಹುದೆ (ನಾ). ಒಂದು ಬಗೆಯ ಔಷಧೀಸಸ್ಕ : ಬಳಿಪಾದ್ರಿ, ಹುದೆ, ಬಿಲ್ಲ, ಹುವ್ಚುಲವೆ, | | ಹುನ್ನಲು (ನಾ). ಒಂದು ಬಗೆಯ ಮರ: ಮರಗಳು . . . ಅಳಲೆ, ಹುಲುವೆ, 
ಹುಲವೆ (ಮೃನಿಗಿ ೬೨-೧೪೭೬). "ಉದೆಯ ಮರ' ಪರಾ. (11 ಹುನ್ನಲು, ಮತ್ತಿ (ನಮ್ಮನು. ೨೬೬). "ಹೊನಾಲ್‌' ಪರಾ. ॥) 
ಹುದ್ದರಿ (ನಾ). ೧. ಸ್ಪರ್ಧಿ; ಸ್ಪರ್ಧಾಳು: ನಿಮ್ಮ ವಸಂತನಂಥ ಹುದ್ದರಿಯನ್ನು | | ಹುನ್ನಾರ "ಹುನ್ನರು' ನೋ. 
ಹಿಡಿದುಕೊಂಡು ಆಟವಾಡುವ ನಾನೇ ಅವಿವೇಕಿ (ಗಂಮುಖ. ೨೯೨); ನಿನಗೆ ಬೇಕಾದ |೬| ಹುನ್ನಾರು "ಹುನ್ನರು' ನೋ. 
ಹುದ್ದರಿ ನೀ ಆರಿಸಿಕೊ (ಅಮು. ೩೨). ೨. ನಾಯಕ; ಮುಖಂಡ; ಮುಂದಾಳು: ಹುನ್ನಿಯ "ಹೂಣ್ಮ' ನೋ. 
ಈಗ ಆ ವರ್ಗದಲ್ಲಿ ರಂಗನೇ ಹಿರಿಯ ಹುದ್ದರಿ (ರಂಗರೋ. ೨೮): ಸುಬ್ಬು ಅಂತರಕಾಲೇಜು | | ಹುಬೇಹೂಬ್‌, ಹುಬೇಹೂಬ, ಹೂಬೇಹೂಬ್‌, ಹೂಬೇಹೂಬ (ಅ). 
ಟೆನಿಸ್‌ ಮತ್ತು ಬ್ಯಾಡ್‌ಮಿಂಟನ್‌ ಹುದ್ದರಿ ಎನ್ನಿಸಿಕೊಂಡ (ದಕ್ಷಿನ. ೬೮). "ಉದ್ದರೈಿ' ತದ್ರೂಪವಾಗಿ; ಥೇಟು: ಮೊನ್ನೆ ಮೊನ್ನೆ ಮಾಸೆ ಮೂಡಿದ ಹುಡುಗ: ಹುಬೇಹೂಬ್‌ 
ಪರಾ. . (1 ಅಪ್ಪ ಅಕ್ಕಂದಿರದೇ ಅವತಾರನಾಗಿದ್ದಾನಲ್ಲ (ಮೂರುದಾ. ೧೧). ಹುಬೇಹೂಬ: ನಮ್ಮ 
ಹುದ್ದೆ (ನಾ). ೧. ನೌಕರಿ; ಕೆಲಸ; ಉದೋಗ: ನಮ್ಮಲ್ಲಿ ಒಂದು ಜಾಗಯೇನೋ |4| ಶಾಂತಾಬಾಯಾರು ಹುಬೇಹೂಬ ನಮ್ಮ ಕಮಲಕ್ಕವರ ಹಾಂಗ ಆದಾರು (ವೈನಿ. ೧೬೯); 
ಖಾಲಿ ಅದೆ. ನಿನ್ನನ್ನು ಆ ಹುದ್ದೆಗೆ ನೇಮಿಸಿಕೊಳ್ಳಲಿಕ್ಕೇನೂ ಅಡ್ಡಿಯಿಲ್ಲ (ಹೇಮಂತ. ೧೭೮). ಮಾತಿನ್ಮಾಗ ಹುಬೇಹೂಬ ಹೋತಾನ ನೋಡು, ದಾದಲ್ಮಾನ್ನ (ದೀಪಹ. ೫. ೧೯೯). 
೨. ಅಧಿಕಾರ; ಪದವಿ: ನಿನ್ನ ಮಗನು ನಾಳೆ ಒಂದು ಭಾರಿ ಹುದ್ದೆಗೂ ಏರಬಲ್ಲನು ಹೂಬೇಹೂಬ್‌: ನೀವು ಹೇಳಿದ ಹೊತ್ತಿಗೆ ಹೂಬೇಹೂಬ್‌ ನೀವು ಮಾಡಿದ 
(ಸುಂದರಿ. ೧೫). [4- ಮರಾ. ಹುದ್ದಾ] ವರ್ಣನಾದ ಹುಡುಗ ಇಲ್ಲಿ ಬಂದಿದ್ದ (ಸಮಜ. ೩೨೪). ಹೂಬೇಹೂಬ: ಎಂತಾ ಚಂದ 
ಹುದ್ದೇದಾರ (ನಾ). ೧. ನೌಕರಿಯಲ್ಲಿರುವವನು; ಉದ್ಯೋಗಸ್ಥ: ಸಂಬಳ ತಗದೀಯೆ ಈ ಚಿತ್ರಾ, ಹೂಬೇಹೂಬ ನಮ್ಮ ಬೇಟೀ ಹಾಂಗ ಕಾಣತದ ನೋಡು 
ಅದೃಷ್ಟದ ಮಾತು, ಮೇಲುಸಂಪಾದನೆ, ಹುದ್ದೇದಾರನ ಶಕ್ತಿಯ ಅಳತೆ (ಕೆಲನೆ. ೨೫೦). | 46| (ಕನ್ನ. ೬೧). [ಇ- ಅರ. ಹುಬಹೂ; ಮರಾ. ಹುಬೇಹುಬ್‌, ಹುಬೇಹೂ, 
೨. ಅಧಿಕಾರಿ: ಜಮಾದಾರರಾದ ನೀವೇ ಎಲ್ಲಾ ಕೆಲಸವನ್ನೂ ಮಾಡುವುದಕ್ಕೆ ಆದೀತೇ ? ಹುಬಹು; ಹಿಂ. ಹೂಬಹೂ। 


ಹುಚೇಹೂಬ 


ಹುಚೇಹೂಬ 'ಹುಬೇಹೂಬ್‌' ನೋ. 
ಹುಬ್ಬ (ನಾ). (ಆಭರಣಾದಿಗಳನ್ನು ತೊಳೆಯಲು ಬಳಸುವ ಕುಂಚದಲ್ಲಿ 
ಉಪಯೋಗಿಸುವ) ಹಂದಿಯ ದಪ್ಪ ರೋಮ: ಹಂದಿಯ ಗಾತ್ರವೆಷ್ಟೆಂದು 
. ಅಂದಾಜುಮಾಡಿದ ನಾನು ಅದನ್ನು ಕೊಯಿಸಿಕೊಂಡು ಅದರ ಹುಬ್ಬವನ್ನು 
ಕೀಳಿಸುವಾಗ ಅದು ದಬ್ಬಣದಂತೆ ಗೇಣುದ್ದವಿತ್ತು (ಈಯುಲಿ. ೫೮). 
[ಹುಬ್ಬು (< ಪುರ್ವ) + - ಅ) 
ಹುಬ್ಬಿಕ್ಕು "ಪುರ್ವಿಕ್ಕು' ನೋ. 
ಹುಬ್ಬಿಅಿ (ಕ್ರಿ). ಹುಬ್ಬನ್ನು ಏರಿಸು, - ಕೊಂಕಿಸು: ದೂರದಿಂದಿಡುವ ತಅೌಚುಗಳ 
ರವಗಳಿಗೆ ಮಿಗೆ ಹುಬ್ಬಿಟ್‌ದು ಹಣುಗುತ (ತೊರರಾ. ೫-೫-೨). 
(ಹುಬ್ಬು (< ಪುರ್ವ) 1 ಇಲ್‌) 
ಹುಬ್ಬು "ಪುರ್ವು' ನೋ. 
ಹುಬ್ಬುಗಣ್ಣು (ನಾ). (ಆಲಂ) ಅಹಂಕಾರದ ದೃಷ್ಟಿ, - ನೋಟ: ನಿಬ್ಬಣವು 
ಏಕೆ ಕುರುಡಂಗೆ ಸೂಳೆಗೆ ಹುಬ್ಬುಗಣ್ಣೇಕೆ (ಸರ್ವಜ್ಞ. ೧೮೯೭). | 


(ಹುಬ್ಬು (ಇ ಪುರ್ವ) * ಕಣ್ಣು (ಆ ಕಣ್‌)] 

ಹುಬ್ಬೆ "ಪುಬ್ಬೆ' ನೋ. 

ಹುಬ್ಬೇರಿಸು "ಪುರ್ಬೇಜ್‌ೌಸು' ನೋ. | 

ಹುಮ್ಮನ (ನಾ).(7): ಕವಣೆ ಮಿಡಿಬಿಲ್ಲು ಹುಮ್ಮನ ಪವಣನ ಗರಿಯಿಟ್ಟ 
ಪಚ್ಚೆ ಕಡಗಮುನೊಲವಿಂ ಸವುಳುಜಾಗಟೆ(ಯ] ಸಹಿತಂ ಬಗುವನೇಶ್ವರ 
ಘಂಟೆನೃಪತಿಗಂದೊಲಿದಿತ್ತರ್‌ (ಬೀಳವಂ. ೧-೧೦೭). [?] 

ಹುಮ್ಮಸ "ಹುಮ್ಮಸ್ಸು' ನೋ. 

ಹುಮ್ಮಸು "ಹುಮ್ಮಸ್ಸು' ನೋ. 

ಹುಮ್ಮಸ್ಸು , ಹುಮ್ಮಸ, ಹುಮ್ಮಸು (ನಾ). ಉತ್ಸಾಹ;ಹುರುಪು: ಕಾರ್ಯಗಳನ್ನು 
ಯಶಸ್ವಿಯಾಗಿ ನಡೆಸಿಕೊಂಡು ಬರುವ ಹುಮ್ಮಸ್ಸು ಬರಬೇಕು (ಶಿಕ್ಷದ. ೮೦); 
ಗ್ರಾಮಸ್ಥರು ಒಕ್ಕಟ್ಟಾಗಿ ಹುಮ್ಮಸ್ಸಿನಿಂದ ಈ ಕೆಲಸಗಳನ್ನೆಲ್ಲಾ ನೆರವೇರಿಸಿದರೆ ತಮಗೇ 
ಅನುಕೂಲವಾಗುತ್ತದೆ (ವ್ಯವಮ. ೭೪). ಹುಮ್ಮ ಸ: ಕೇವಲ ಹರ್ಷ, ಸುಖ, ಹುಮ್ಮಸದಲ್ಲಿ 
ನಾವಿದ್ದುಬಿಟ್ಟರೆ ಅವುಗಳ ರುಚಿ ನಮಗೆ ಗೊತ್ತಾಗದೆ ಹೋಗಬಹುದು (ಗಾಂಗು. ೫೫); 
ನನಗೆ ಇನ್ನಾವುದರಲ್ಲೂ ಹುಮ್ಮಸವಿಲ್ಲ (ಜೆಟ್ಟಜೀ. ೧೯೭). ಹುಮ್ಮಸು: ರಾತ್ರಿ ತುಂಬಾ 
ಹುಮ್ಮಸಿನಲ್ಲಿ ನನ್ನ ಪತಿ ಕೇಳಿದರು (ತೇಮೋಡ. ೩೫). (9) 

ಹುಯ್‌, "ಪೊಯ್‌,' ನೋ. 

ಹುಯ್ಕ್‌ "ಪೊಯ್ಮ್‌' ನೋ. 

ಹುಯಲು "“ಪೊಯಲ್‌' ನೋ. 

ಹುಯಸಲ "ಪೊಯ್ಸಳ' ನೋ. 

ಹುಯ್ಕಿ "ಪೊಯ್‌್‌' ನೋ. 

ಹುಯ್ಕಿ "ಪೊಯ್ಮ್‌' ನೋ. 

ಹುಯಿಗಡುಬು "ಹೊಯ್ಸಡುಬು' ನೋ. 

ಹುಯಿಲಿಡು "ಪುಯ್ಕಲಿಡು' ನೋ. 

ಹುಯಿಲುತಮಟೆ (ನಾ). ಕಾಳಗದ ಸಮಯದಲ್ಲಿ ಬಳಸುವ ಒಂದು 
ಬಗೆಯ ತಮಟೆ, --ರಣವಾದ್ಕ: ಕಾಲಾಳಿನ ಬೊಬ್ಬಾಟ ಹುಯಿಲುತಮಟೆಯ 
ಮುಂದೆ ಕೊಳಲು (ಸೌಂದಕಾ. ೯-೨೨). 

(ಹುಯಿಲು (ಆ ಪೊಯಿಲ್‌) *- ತಮಟೆ (ಆ ತಂಬಟ)| 

ಹುಯಿಸು 'ಪೊಯಿಸು' ನೋ. 

ಹುಯ್ಸಡುಬು 'ಹೊಯ್ಸಡುಬು' ನೋ. 

ಹುಯ್ದು, "ಪೊಯ್‌,' ಪರಾ. 

ಹುಯ್ದು “ಪೊಯ್ಮ್‌' ಪರಾ. 

ಹುಯ್ಯಲ್‌ `ಪೊಯಲ್‌' ನೋ. 

ಹುಯ್ಯಲಿಕ್ಕು "ಪುಯ್ಕಲಿಕ್ಕು' ನೋ. 


೮೯೨೨ 


15 


40 


45 


ಹುರಪು 


ಹುಯ್ಯಲಿಡು "ಪುಯ್ಕಲಿಡು' ನೋ. 

ಹುಯ್ಯಲು “ಪೊಯಲ್‌' ನೋ. 

ಹುಯ್ಯಲೇಳಿಸು (ಕ್ರಿ). ಗದ್ದಲವೆಬ್ಬಿಸು; ಗಲಾಟೆಮಾಡು: ಪಾಳೆಯವನೀಗಳೆ 
ಹೊಕ್ಕು ಹುಯ್ಕಲೇಳಿಸಿ ತುರುಕರನು ಕಯ್ಕಾರೆ ಕೊಂದು (ಕುರಾಸಾಂ. ೧೯-೫೭). 

(ಹುಯ್ಕಲ್‌ (ಆ ಪೊಯಲ್‌) 4 ಏಳಿಸ್ಕು (ಆ ಏಲ್‌ಸು)) 

ಹುಯ್ಕಿ "ಪೊಯ್ಮ್‌' ನೋ. 

ಹುಯ್ಯ್ಯು "ಪೊಯ್‌್‌' ನೋ. 

ಹುಯ್ತು "ಪೊಯ್ಮ್‌' ನೋ. 

ಹುಯ್ದು "ಪೊಯಲ್‌' ನೋ. 

ಹುಯ್ಲುಗಳೆ (ಕ್ರಿ). ಗಲಬೆಯೆಬ್ಬಿಸು; ಗಲಾಟೆಮಾ: ೨: ಕಡುಕೋಪದಿಂದ 
ತಾ ರಿಪುಬಲವ ಹುಯ್ಲುಗಳೆವುತ ಬರುತಿರಲ್ಕೆ (ತುರಂಗ. ೬೨ ೩: 

[ಹುಯ್ಲು (< ಪೊಯಲ್‌) *- ಕಳೆ] 

ಹುಯ್ದು "ಪೊಯ್ಸ್ಸ' ನೋ. 

ಹುಯ್ದು "ಪೊಯ್ಲು' ನೋ. 

ಹುಯ್ದಾಲು "ಹೊಯ್ದಾಲು' ನೋ. 

ಹುರ್‌ (ನಾ). ಒಂದು ಅನುಕರಣಶಬ್ದ : ಸುರರ ಸಭೆ ಕಂಗೆಟ್ಟು ಬೆದರುತ 
ಆರೆ ಹುರೆಂದಬ್ಬರಿಸಿ ಓಡುತ ಭರದಿ ಬಂದರು ಹರಿಯಜೇಂದ್ರರು ಇರುಲ 
ಸನ್ನಿಧಿಗೆ (ಶರಲೀ. ೯೫-೬). 

ಹುರ, "ಪುರ' ನೋ. 

ಹುರ್ಮ (ನಾ). ಪಟ್ಟಣ; ನಗರ : ಕರುಳ ತೋರಣ ನೆತ್ತರ ಸಾರಣೆಯಿಂದ ಹುರವೆಸೆದು:: 
ಮಾಕಾಳಿಯಾ (ಸೊಬಸೋ. ೯-೩೦); ಎರಲೆಯ ಬೀಡೆಕ್ಕಲನ ಕೊ ರಂ... ಚಮರಿಯ 
ಹುರಂ (ಜಯಕಾ. ೧೫-೨೩). [ಆ ಸಂ. ಪುರ] 

ಹುರಕಲು "ಹುರಿಕಲು' ನೋ. 

ಹುರಕ್ಕಿ "ಹುರಿಯಕ್ಕಿ' ನೋ. 

ಹುರಗನಸೊಪ್ಪು (ನಾ). ಒಂದು ಬಗೆಯ ಸೊಪ್ಪು: ಒಂದು ಹರವಿ ಉದಕದಲ್ಲಿ 
ಒಂದು ಹಿಡಿ ಹುರಗನಸೊಪ್ಪ ಹಾಕಿ ಕಾಸಿ ಮೈಯಲ್ಲಿ ಎರೆಯಲು ಎಲ್ಲಾ ಮಾಣ್ಣುಂ 
(ಎವೈವಿ. ೧೦೯). 1? *- ಸೊಪ್ಪು) 

ಹುರಗಲು, ಹುರಿಗಿಲು, ಹುರುಗಿಲು (ನಾ). ಒಂದು ಬಗೆಯ ಮರ: ಹುರಗಲು 
ಮರ, ಮಾಷೂಡ್ಲ, ಮಾಸಿ (ಮೈಔಿಗಿ ೨೦-೩೭೩). ಹುರಿಗಿಲು: ಲೊಕ್ಕಿಯೆಮ್ಮೆಗುಡಿ 
ಮುಳ್ಳಿಯು ಸಾಸವೆ ಮುಪ್ಪು ಹುರಿಗಿಲುಂ ಕುರುಟೆನೆಲಾವ ಬೊಕ್ಕಳಿಕೆ (ಅಶೃವೈ. ೯-೫೩). 
ಹುರುಗಿಲು: ಹುರುಗಿಲು ಬೇರು . . . ಕಷಾಯವಂ ಮಾಡಿ ತೆಗೆದುಕೊಳ್ಳಲು 
ಶ್ಲೇಷ್ಠಜ್ವರ ನಾಶವಾಗುವುದು (ಸಕವ್ಮೆ. ೮೯). "ಹುನಿಗಿಲು' , "ಪುಲಿಗಿಲ್‌' ಪರಾ. 

ಹುರಜಿ "ಪೊರಜೆ' ನೋ. 

ಹುರಪಳಿಸು , ಹುರುಪಳಿಸು (ಕ್ರಿ). ( ಜ್ವಾಲೆ, ಶಾಖ ಮುಂತಾದುವುಗಳಿಂದ) 
ಸೀಯು; ಕರಿಕಾಗು: ತಂಗಿಯೂ ಅವ್ವನ ಹೆದರಿಕೆಯ ಧುಳಕ್ಕೆ ಹುರಪಳಿಸಿ ಬೆಳೆಯದೆ 
ಕ್ರಮಶಃ ಕಮರಿಹೋಗುತ್ತಿದ್ದಾಳೆ (ಹೊಸಕ್ತಿ. ೧೯೭); ಬಿಸಿಲು ಬೇಗೆಗೆ ನೊಂದು ಹುರಪಳಿಸಿ 
ಪಾತಾಳಲೋಕವನ್ನು ಸೇರಲು ಪ್ರಯತ್ನಿಸುವ ಮಹಾಸರ್ಪವಮೊಂದರಂತೆ ಹೊಳೆ 
ನೆಲದೊಡಲನ್ನೇ ಸೀಳಹತ್ತಿತು (ಗ್ರಾಮಾಯ. ೫೫೩). ಹುರುಪಳಿಸು: ಬಿಸಿಲೇರಿತು, 
ಬಾಯಾರಿತು ಹುರುಪಳಿಸಿತು ನೆಲವು, ಗುಟುಕರಿಸಿತು ಜಲವು (ನೆಲಮು. ೭-೨). 

(ಹುರಪಳ್ಳ (ಔ ಆ- ಮರಾ. ಹುರಪಳ) 4 - ಇಸ್ಸು) 

ಹುರಪು, ಹುರುಪು, ಹುರುಪೆ (ನಾ). ೧. (ಮರ, ಧಾನ್ಮ ಮುಂತಾದುವುಗಳ) 
ಸಿಪ್ಪೆ; ಹೊರಪದರ: ಬೂರಗಮರದ ಹುರಪನ್ನೂ ಅರಿಸಿನ ನೀಲೀಬೀಜ ತ್ರಿಫಲಂ 
ಗಳನ್ನೂ ಚೂರ್ಣವಂ ಮಾಡಿ (ಸೌಗಂಧಿ. ೪೩೬ - ೧೮). ಹುರುಪ್ರು: ೧. ಹುಣಸೇಬೀಜದ 
ಹುರುಪು, ಮಾವಿನ ಬೀಜದ ತಿರುಳು . . . ಚೂರ್ಣವಂ ಮಾಡಿ ಹಾಕಿ ಬಿಸಿನೀರಿಂ ಕಲಸಿ 
ಗುಲಗಂಜಿ ಪ್ರಮಾಣ ಗುಳಿಗೆಯಂ ಮಾಡಿ (ಸಕವ್ಮೆ. ೩೦೯). ೨. ಕವಚ; ಮೇಲ್ಪದರ: 
ಇದರಲ್ಲಿ ಮಾನಿನ ಹುರುಪೊಂದು (508160) ಹಕ್ಕಿಯ ರೆಕ್ಕೆಯೊಂದು, ಕರಡಿಯ 


ಹುರಮಂಜ ೮೯೨೩ 


ಕೂದಲೊಂದು ಇವೆ (ದೇಶಾಂಕ. ೮೧). ಹುರುಪೆ: ೩. ಪೊರೆ; ಹಕ್ಕಳೆ: ಅನೇಕ | 
ಪಕ್ಷಿಗಳ ಮುಂಗೈ ಮತ್ತು ಬೆರಳುಗಳ ಮೇಲೆ ಸರೀಸೃಪಗಳಿಗಿರುವಂತಹ ಹುರುಪೆಗಳಿವೆ 
(ಪಕ್ಷಿ. ಇ). "ಹುರುಕು' ಪರಾ. (ದೇ.॥ ತಮಿ. ಪುಜಮ್ಪು ಎ ಹೊರಭಾಗ) 
ಹುರಮಂಜ "ಹುರಮುಂಜಿ' ನೋ. 
ಹುರಮಂಜಿ "ಹುರಮುಂಜಿ' ನೋ. 5 
ಹುರಮಂಜು "ಹ:ರಮುಂಜಿ' ನೋ. 
ಹುರಮುಂಜಿ , ಸುರಮಂಜ, ಹುರಮಂಜಿ, ಹುರಮಂಜು, ಹುರಿಮಂಜು, 
ಹುರುಮಂಜಿ, ಹುರುಮಂಜು (ನಾ). ೧. ಒಂದು ಬಗೆಯ ಬಣ್ಣ; ಮಾಸಲು 
ಕಂದುಬಣ್ಣ; ಕಾವಿಬಣ್ಣ: ಕಾಳು ದೊಡ್ಡದಿದ್ದು ಜಡ ಮತ್ತು ತುಂಬಿದ್ದಿರಬೇಕು 
ಬಣ್ಣ ಹುರಮುಂಜಿಯಿದ್ದು . .. ಮಿಂಚುವದಿರತಕ್ಕದ್ದು (ಮುಂಬವ್ಮಾ. ೩೪). ಹುರಮಂಜ: 
೧. ಕರೆಯೆಳ್ಳು ಅಚ್ಚಕರೆ ಇದ್ದು ಕೆಂಪೆಳ್ಳು ಹುರಮಂಜ ಬಣ್ಣದ್ದಿರಬೇಕು (ಮುಂಬವ್ಕಾ. 
೩೫). ೨. ಕೆಮ್ಮಣ್ಣು; ಕೆಂಪುಮಣ್ಣು: ತೆರೆದಿರುವ ಕಟ್ಟಿಗೆಯ ಕಂಭಗಳಿಗೂ 
ಅಡ್ಡಹಲ್ಲುಗಳಿಗೂ ರಾಳಎಣ್ಣೆ ಮೇಣ ಹುರಮಂಜನ್ನು ಕುದಿಸಿ ಹಚ್ಚಬೇಕು 
(ಕೃಷಿಪ್ರ. ೧೦೯). ಹುರಮಂಜಿ: ೧. ಮಳೆವನಿಯೊಳಿಪ್ಪ ಹುರಮಂಜಿ ಮುತ್ತುಗಳಂ 
ಸರಗೊಳಿಸಿ ಕೊರಳೊಳು ಧರಿಸಬಹುದೆ (ವಚರ. ೮೮). ೨. "'ಹುರಮಂಜಿ ನ ಕೆಂಪುಮಣ್ಣು'' 
(ಚಾನಕೋ. ೫೮). ಹುರಮಂಜು: ೨. ಚಾವಡಿಗೆ ಸುಣ್ಣ ಹುರಮಂಜು ಹಚ್ಚಿಸುತ್ತಾರೆ 
(ಗಾಳಿಗು. ೪). ಹುರಿಮಂಜು: ೨. ಗೋಡೆಗೆಲ್ಲ ಸುಣ್ಣಬಡಿದು ಪಟ್ಟಿಯಾಗಿ ಹುರಿಮಂಜನ್ನು | 
ಇಳಿಬಿಟ್ಟಿದ್ದಾರೆ (ಹೂಸಕ್ತಿ. ೧೦) ಹುರುಮಂಜಿ: ೧. ಹುರುಮಂಜಿಯ ಮುತ್ತಿನ 
ಕಂಠಮಾಲೆಯಂ . . . ತಳೆದೊಪ್ಪಿದನುನ್ನತೋತ್ಸವಂ (ಚಿಕ್ಕದೇ. ೧೨೦); ಕಂಗೊಳಿಸುವಾ 
ತೋರಾಯ ಹುರುಮಂಜಿನಾ ನಾಸಾಗ್ರಮಣಿಗಳಂ (ಪರಶು. ೮-೮). ಹುರುಮಂಜು: 
೧. ಮೂಗಿನಲಿನಲಿವ ಹುರುಮಂಜು ಮುತ್ತಿನ ಮುರುಕಲಾಡಿ (ಶ್ರೀಕೃಪಾ. ೬೪). 
(4 ಮರಾ. ಹುರಮೂಜ್‌, ಹುರಮೋಜ್‌, ಪಾರ. ಹುರ್ಮುಂರಿಭಚಾ] 
ಹುರವಿನಮರಳು (ನಾ). ಒಂದು ಬಗೆಯ ಮಾನು: ಮಾನು: ಮರವೆ . 
ಮರಪಕ್ಕೆ, ಅರುಳಿ, ಹುರವಿನಮರಳು, ಕಂಚಿನಮರಲು (ನಮ್ಮನು. ೨೪೦). 1?) 
ಹುರಹುರ , ಹುರುಹುರು (ನಾ). ಒಳಗುದಿ; ತೀವ್ರಚಿಂತೆ; ಕಾಳಜಿ: ಇದಕ್ಕೆ ಹ 
ಏನನ್ನುವನೋ ಎಂಬ ಹುರಹುರ ಅವರ ಮನಸ್ಸಿನಲ್ಲಿ ಇದ್ದೇ ಇತ್ತು (ಅನ್ನ. ೨೧೭). || 
ಹುರುಹುರು: ಟಿಳಕರ ಬಗ್ಗೆ ಮನಸ್ಸಿಗೆ ಹುರುಹುರು ಹತ್ತಿಬಿಟ್ಟಿತ್ತು (ಸೃತಿಚಿ. ೫೫). | 
| 


10 


(4- ಮರಾ. ಹುರಹುರ] 


30 
ಹುರಿಕಟಿಸು (ಕ್ರಿ). ಹುರುಪುಗೊಳ್ಳು; ಉತ್ಸಾಹಭರಿತವಾಗು: ಹುರಿಕಟಿಸಿ 
ರಕ್ಕಸರು ಹೊಕ್ಕರು . . . ನಡೆದಡರಿದರು ಖಳನ (ತೂರರಾ. ೬-೨೬-೨೯); ಪಟುಭಟರು 
. ಹುರಿಕಟಿಸಿ ಬೊಬ್ಬಿರಿದು ಮಾರ್ಮಲೆತರು (ತುರಂಗ. ೫೭-೫೫). 
[ಆ ಹುರಿಗಟ್ಟು 4 - ಇಸ್ಬು] 
ಹುರಿಕಟ್ಟು (ನಾ). ೧. ಹೊಸೆದ ದಾರದ ಕಟ್ಟು: ನೀಲಿವರ್ಣದ ಹುರಿಕಟ್ಟು |; 
ಗಳಿಂದ ಸಜ್ಜುಗೈದ ನಡುಪಟ್ಟಿಯ ಸಮವಸ್ವವನ್ನು ಧರಿಸಿದ್ದಳು (ಪುನರು. ೪) : 
ಪುಷ್ಪವಾದುದು; ಕಟ್ಟುಮಸ್ತು: ಆತನ ನಿಲುವಿಕೆ ಎತ್ತರ, ಮೈಕಟ್ಟು 
ಹುರಿಕಟ್ಟಿನದು (ಕಗದ್ಮ. ॥, ೪೮); ಹುರಿಕಟ್ಟಾದ ಮೈ (ಜಮಿನ್ಹಾ. ೩೪). ೩. ದೃಡತೆ: 
ನನ್ನ ಸಂಸಾರದ ಹುರಿಕಟ್ಟಿನ ಪಕ್ತವ್ಯವಸ್ಥೆಯ ಮಧ್ಯದಲ್ಲಿ ಸಣ್ಣದೊಂದು ಜೀವಕಣ | 
ಎಲ್ಲಿಂದಲೋ ಹಾರಿ ಬಂದು ಬಿದ್ದಿತು (ಇಪ್ಪಕ. ೪೩೨). ([ಹುರ್ಕಿ( ಆ ಪುರ್ಕಿ) 4 ಕಟ್ಟು] [40 
ಹುರಿಕರಿ (ನಾ). ೧. ಕಂದಿಹೋಗುವಿಕೆ: ಹುರಿಕರಿಯಾಗಿ ಬಂಬಲುಬಾಡಿದವಳನು 
ಕರವ ಪಿಡಿದು . . . ಕುಳ್ಳಿರಲೊರಸಿದನು ಕಂಬನಿಯ (ನಾಗಕು. ೧೧-೬೨): ೨. ನಾಶ; | | 
ಹಾನಿ: ಡಂಭನು ಸಕಲಲೋಕವ ಹುರಿಕರಿಯ ಮಾಡಿದನು (ಕೋಗಯ. ೯ -೮೦). | 
(ಹುರಿ, (ಆ ಪುರಿ) *- ಕರ್ಮಿ) || 
ಹುರಿಕಲು , ಹುರಕಲು, ಹುರುಕಲು (ನಾ). ಹುರಿದು ಉಪ್ಪು, ಕಾರ ಹಾಕಿ 
ತಯಾರಿಸುವ ಕಡಲೆ, ಹುರುಳಿ, ಹೆಸರು ಮೊದಲಾದ ಕಾಳುಗಳ ಮಿಶ್ರಣ; 


ಹುರಿಗಾಳು (ನಾ). 


ಹುರಿಗೆಜ್ಜೆ 


ಹುರಿಗಾಳು: «8. ಹುರಕಲು: ಚಳಿಗಾಲದಲ್ಲಿ ಉಪಯೋಗಿಸಲು ಹುರಕಲು 
ತಯಾರುಮಾಡಬೇಕು (ರೂಢಿ). ಹುರುಕಲು: ಕಡಲೆ ತಡುಗುಣಿ ಹೆಸರು ಕುಸುವೆ 
ಮೊದಲಾದ ಹುರುಕಲಂ ರುಚಿ ನೋಡಿ (ಸಾಗಂಧಿ. ೩೭-೧೧); ಹುರುಕಲ ಕುರುಕುತ್ತ 


(ಸೌಗಂಪ. ೨-೧೧). (ಹುರಿ, (ಆ ಪುರಿ) + - ಕಲ್ಕು (ಆ - ಕಲ್ಮ್‌)] 


ಹುರಿಕಾತಿ (ನಾ). ಉತ್ಸಾಹಶೀಲೆ: ನನ್ನ ಮನದ ಮಚ್ಚಿನವಳಾ ವನಜವದನೆ ಹುರಿ 


(ಪಾಠಾಂ.ರು] ಕಾತಿ [ಪಾಠಾಂ. ರ್ತಿ] ನೆನೆಯೆ ಬಹಳು ನನ್ನ ಬಳಿಗೆ (ಕುರಾಸಾಂ. ೨೪-೩೩). 
(ಹುರ್ದಿ(< ಪುರ್ಮಿ) * - ಕಾತ್ಮಿ] 


ಹುರಿಕಾಯಿಸು (ಕ್ರಿ). ಹುರಿದುಂಬಿಸು; ಪ್ರಚೋದಿಸು: ನಾನು ನಾಗಯ್ಯಸೆಟ್ಟರನ್ನು 


ಹುರಿಕಾಯಿಸಿಬಿಟ್ಟಿದ್ದೇನೆ. ನಾಗಯ್ಮಸೆಟ್ಟರೊ! ಪಾತಾಳಗರುಡ ಅವರು (ಹಹಸ. ೬೫). 
(ಹುರ್ಮಿ (ಆ ಪುರಿ) 4 ಕಾಯ್‌ 4 ಇಸ್ಸು) 


ಹುರಿಕೊಳಿಸು "ಪುರಿಗೊಳಿಸು' ನೋ. 
ಹುರಿಗ (ನಾ). ಮಾಸಲುಕಂದುಬಣ್ಣದ ಹಸು; ಕಾವಿಬಣ್ಣದ ಹಸು: ಬಟ್ಟ 


ಗಡಸು ಕೆಂದ ಹುರಿಗ ಕಾರಿಯು ಬೆಳ್ಳ ನೆಟ್ಟ ಕೊಂಬಿನ ಕಾರಿ ಜಾಲೆ ದಿಷ್ಟಿಸಿ ನೋಡುವ 
ಪಶುಗಳು ಎಸೆದವು (ಮಾದೇಸಾಂ. ೧-೪೧). "ಹುರಮುಂಜಿ' ಪರಾ. (1 


[1s ಹುರಿಗಟ್ಟು (ಕ್ರಿ). ಉತ್ಸಾಹಗೊಳ್ಳು; ಹುರುಪು ಹೊಂದು: ಅಲಗನುಗಿದನು 


ಮದನ ಮಂದಾನಿಲನು ಹುರಿಗಟ್ಟಿದನು (ತೊರರಾ. ೧-೫-೧): ಧೈರ್ಯದಿಂದೆ ಒಡನೊಡನೆ 
ಹುರಿಗಟ್ಟಿಯುರುಬುವಸುರಾಳಿಯಂ ತಡೆತಡೆದು ಕಾದುತಿರ್ದಂ « ಚೆಬಪುಳ೯- ೦). 
[ಹುರ್ಕಿ (ಆ ಪುರ್ಮಿ) * ಕಟ್ಟು) 


ಹುರಿಗಡಲೆ "ಪುರಿಗಡಲೆ' ನೋ. 
20/ ಹುರಿಗಡುಬು "ಪುರಿಗಡುಬು' ನೋ. 
ಹುರಿಗಾತಿ (ನಾ). ತೆಂಗಿನ ನಾರಿನಿಂದ ಮಾಡಿದ ಹುರಿ: ಅದಕ್ಕೆ ಬೆಲಗುಗಳೂ 


. ಹುರಿಗಾತಿಯೂ ಹಂಚುಗಳೂ ತಲೆಹಂಚುಗಳೂ ಬೇಕಾಗುತ್ತವೆ (ಮುಂಬಯಿ. 
(ಹುರ್ಮಿ (< ಪುದ್ಮಿ) 4 ಕಾತ್ಮಿ (ಆ ಕತ್ತೃ)) 


೪-೧೧೭). 


ಹುರಿಗಾವಲಿ (ನಾ). ಧಾನ್ಯಗಳನ್ನು ಹುರಿಯುವ ಓಡು,-ಬಾಣಲಿ: 


""ಅಂಬರೀಷಃ, ಭ್ರಾಪ್ಟುಂ - ಈ ೨ ಹುರಿಗಾವಲಿ'' (ಹಲಾಯು. ೫೨-೧೫೮); ಕಾಯ್ದ 
ಕರ್ಬುನದ ಹುರಿಗಾವಲಿಯೊಳಿಟ್ಟು ಹುರಿವುದುಂ (ಶಾಂತೀಶ್ವ. ೯-೧೧೦ ವ). 
ಹುಂ (5 ಪರಿಂ 
= ಹುರಿಕಲು: ತಂದಿದ್ದ ಚಿರೋಟಿಗಳನ್ನೂ ಹುರಿಗಾಳನ್ನೂ 
ಶಾರದಮ್ಮನವರು ಎಲ್ಲರಿಗೂ ಹಂಚಿದರು (ಮೂಲಾನ. ೧೨೩). 
(ಹುರಿ, (ಆ ಪುರಿ) 4 ಕಾಳ್ಮು (ಆ ಕಾಯ್ಮ್‌)) 


ಹುರಿಗಿಲು 'ಹುರಗಲು' ನೋ. 
ಹುರಿಗುಂದು (ಕ್ರಿ). ಬಲ ಕಡಿಮೆಯಾಗು; ಶಕ್ತಿಹೀನವಾಗು : ಬೆಂದ ನುಲಿಯಂತೆ 


ಹುರಿಗುಂದದಂತಿಪ್ಪೆನು (ಮಹಾದೇ. ಬ. ೯೯ ೨೩೦). 


(ಹುರ್ಮಿ (< ಪುದ್ಮಿ) 4 ಕುಂದು] 


ಹುರಿಗುಟ್ಟು (ಕ್ರಿ). ಉತ್ಸಾಹ ತೋರು; ವಿಜೃಂಭಿಸು: ಸಂದಣಿಯ ವಿಪ್ರರೆಲ್ಲರ್‌ 


ನೆರೆದು ಹುರಿಗುಟ್ಟಿ ಆಲಿ ಬೊಬ್ಬೆಯ ಕುಡುತಲಿದ್ದರು (ಶಿವಸಂ. ೨೬೨-೩೨೮); 
ಭೂತಗಣಂಗಳ್‌ ಕಂಡುಆ ಹುರಿಗುಟ್ಟಲ್‌ ಹೇವರಿಸಿದನು (ವೀರೇಚ. ೨-೩೭). 
[ಹುರ್ಕಿ (< ಪುರ್ಕಿ) * ಕುಟ್ಟು) 


ಹುರಿಗೂಡು (ಕ್ರಿ). ೧. ಹೊಸೆದ ದಾರಗಳು ಒಟ್ಟಿಗೆ ಸೇರು; ಅನೇಕ 


ಎಳೆಗಳು ಕೂಡಿ ಬಲವಾಗು :ಆಜುಗೇಣಗಲದ ಗಾತ್ರದ ಕುಂಭವ ಬಿಟ್ಟು ಹುರಿಗೂಡದ 
ಕಣ್ಣಿಯಲ್ಲಿ ಸೇದುತ್ತಿರಲಾಗಿ (ಮೋಳಿಮಾ. ೧೯೮-೭೩೯): ಆಲಿಂಗಿಸಿದವು ಹೂಗಣೆಯಂ 
ಹುರಿಗೂಡಿದ ಸಮ್ಮೋಹನಪಾಶದ ತೆಅದಿ (ಜಯಕಾ. ೧೦-೨೮). ೨. ಹುರುಪುಗೊಳ್ಳು; 
ಬಲಗೊಳ್ಳು: ನಿಮಗೀ ಹುಗ್ಗಿಗರು ಹುರಿಗೂಡಿ ಗೆಲಿದಿನ್ನಿಳೆಯ ಕೊಡಿಸುವರೆ 
(ಕುವ್ಮಾಬೀ. ೧-೫೮): ಅನುಮಾನವೇತಕೀ ಕಾರ್ಯ ಹುರಿಗೂಡಿದೊಡೆ ಮುಂದಕ್ಕೆ 
ನಮಗಶಕ್ಕ (ಸಮ್ಮಕೌ. ೨-೧೬). [ಹುರ್ಲಿ (ಆ ಪುದ್ದಿ) 4 ಕೂಡು) 


ಗೆ ಹುರಿಗೆಜ್ಜೆ (ನಾ). ಹುರಿಯಲ್ಲಿ ಕಟ್ಟಿದ ಸಣ್ಣಸಣ್ಣ ಗೆಜ್ಜೆ: ಹುರಿಗೆಜ್ಜೆ ಸರಗೆಜ್ಜೆ 


ಸರಕೆ ಸಾವಿರಗೆಜ್ಜೆ (ನಾಪದ. ೨೨೦). | ಹುರ್ಮಿ (< ಪುರ್ಮಿ) *- ಗೆಜ್ಜೆ] 


ಹುರಿಗೆಡು ೮೯೨೪ ಹುರಿಹಂಚು 


ಹುರಿಗೆಡು (ಕ್ರಿ). ಉತ್ಸಾಹ ಕುಂದು; ಹುರುಪು ಇಲ್ಲವಾಗು: ಹುರಿಗೆಡದೆ | | ಹುರಿಯಳಿ (ಕ್ರಿ). ಬಿಗಿ ಕಳೆದುಕೊಳ್ಳು; ಸಡಿಲವಾಗು: ನೆನೆದಿಹೆನೆಂಬ 


ಕದನದೊಳ್‌ ತರಿದರಿದು ಕೈದಣಿಯೆ (ತುರಂಗ. ೫೬-೪5). [ಹುರ್ಮಿ( ಪುರ್ಮಿ) 4 ಕೆಡು] ಭ್ರಾಂತು ಹುರಿಯಳಿದು ಆ ನೆನಹೇ ತಾನಾಗಿ (ಮೋಳಿಮಾ. ೧೧೦-೪೭೬). 

ಹುರಿಗೈ "ಪುರಿಗೆಯ್‌' ನೋ. ಹುರಿ (ಆ ಪುರ್ಕಿ) 4 ಅಳಿ (ಆ ಅಲ್‌) 

ಹುರಿಗೊಳ್‌ "ಪುರಿಗೊಳ್‌' ನೋ. ಹುರಿಯಾಳು (ನಾ). ೧. ಕಟ್ಟಾಳು; ವೀರಭಟ: ವೀರಮಾಚಣ್ಣ ಕರವಾಳುಬಸವನಿಗೆ 
ಹುರಿಗೊಳಿಸು "ಪುರಿಗೊಳಿಸು' ನೋ. 5| ಧೀರಕಾಯಕದ ಹುರಿಯಾಳು (ಕನ್ನಜಾ. ೨೪೬); ನಮ್ಮ ಪಡೆಯ ಹುರಿಯಾಳುಗಳು 
ಹುರಿಗೊಳ್ಳು "ಪುರಿಗೊಳ್‌' ನೋ. ಮದುವೆಯ ದಿವಸ ಪಡೆಗೆಲ್ಲ ಹಬ್ಬದೂಟ ಉಣಿಸಿದರು (ಸವತಿ. ೧೩೧). ೨. ಸ್ಪರ್ಧೆಗೆ 
ಹುರಿಟ್ಟು "ಹುರಿಹಿಟ್ಟು' ನೋ. | ನಿಂತಿರುವವನು; ಉಮೇದುವಾರ: ಚರ್ಚಾಕೂಟದ ಮಂತ್ರಿಪದಕ್ಕೆ ಹುರಿಯಾಳಾಗಿ 
ಹುರಿತ (ನಾ). ಹುರಿಯುವಿಕೆ: ಯಜಿ, ಭೃಜ-ಭರ್ಜನೇ, ಹುರಿತದೊಳ್‌ (ಕಾಶಕೃ. ೯೬). ನಿಲ್ಲುವೆಯಾ? (ಸಂಜೀಎ. ೪೬); ಸಸ್ಯವಿಜ್ಞಾನಪೀಠಕ್ಕೆ . . . ಹುರಿಯಾಳಾಗಿ 

ಹುರಿ ( ಪುರ್ಕಿ) *- - ತ! ಆಯ್ಕೆಗೊಳ್ಳಬೇಕೆಂದು ಭಗೀರಥಪ್ರಯತ್ನ ಮಾಡಿದರು, (ಸಸ್ಮಕ. ೯2. 
ಹುರಿದುಂಬಿಸು (ಕ್ರಿ). ಪ್ರೋತ್ಸಾಹಿಸು; ಉತ್ಸಾಹ ನೀಡು: ಇನ್ನೂ ಹೆಚ್ಚಿಗೆ |10 [ಹುರಿ (< ಪುರ್ಮಿ) * ಆಳ್ಕು (ಆ ಆಳ್ಕ್‌)] 


ತಿಳಿಯಲೋಸುಗ ಅವನನ್ನು ಹುರಿದುಂಬಿಸಿದೆ (ಬಾಣಆ. ೮೦); ಸೈನಿಕರಿಗೆ ಹೇರಳವಾದ 

ಧನವನ್ನು ವಸ್ತ್ರಾಭರಣಗಳನ್ನು ಕೊಟ್ಟು ಹುರಿದುಂಬಿಸಿದನು (ಶ್ರೀರಾಯ. ೧೨೪). 
(ಹುರಿದುಂಬು + - ಇಸ್ಕು) 

ಹುರಿದುಂಬು (ಕ್ರಿ). ಹುರುಪುಗೊಳ್ಳು; ಉಬ್ಬು: ಅತ್ಮಂತ ಉತ್ಸಾಹದಿಂದ 
ಹುರಿದುಂಬಿ ಹಾಡುತ್ತಾ ನರ್ತಿಸಲಾರಂಭಿಸಿದಳು (ರಾರಾಣಿ. ೬೬); ಅನುಯಾಯಿಗಳು 
ಉತ್ಸಾಹದಿಂದ ಹುರಿದುಂಬಿದರು (ಪೃಮಹ. ೫೦). (ಹುರ್ಮಿ (ಆ ಪುರ್ಕಿ) 4 ತುಂಬು] 

ಹುರಿನೇಣು "ಪುರಿನೇಣ್‌' ನೋ. 

ಹುರಿಬಲಿ (ಕ್ರಿ). ದಾರವು ಚೆನ್ನಾಗಿ ನುಲಿಯಾಗು; ಹುರಿಗೊಳ್ಳು: ನೆಅ” 
ಬಿಗಿಯೆ ಮೈ ಬಾಸುಳೇಳದ ಹುರಿಬಲಿದ ನೇಣ್ಸೋಂಕಿದೊಡೆ ಹೊಗೆಮಸಗದೆದೆಗಿಚ್ಚು 
(ಕುವ್ಮಾಎ. ೩-೧೦). (ಹುರ್ಕಿ (ಎ ಪುರ್ಕಿ) 4 ಬಲಿ, (ಆ ಬಲ್‌,)) 

ಹುರಿಬಾಡು (ನಾ). ಹುರಿದ ಮಾಂಸ; ಸುಟ್ಟ ಮಾಂಸ: ಒಬ್ಬಾಕೆ ಹಂದಿಯ 
ಹುರಿಬಾಡನ್ನೂ ಮಾರುತ್ತಿದ್ದಳು (ಪುರು. ೪೮೭). (ಹುರಿ, (< ಪುರಿ,) + ಬಾಡು) 

ಹುರಿಬಿಡು (ಕ್ರಿ). ಉತ್ಸಾಹವನ್ನು ನೀಗು; ಹುರುಪು ಕಳೆದುಕೊಳ್ಳು: ಗಣಿಗಟ್ಟಿ 
ರಥಿಕರು ಹುರಿಬಿಡದೆ ಬಿಗುಹಿನಲಿ ಭಾಷೆಯ ಮಾಡಿ ತಮ್ಮೊಳಗೆ ಸರಳ ಸೂಸಿದರೆಡೆ 
ಬಲದಲಿ (ಕುವ್ಮಾದ್ರೋ. ೬-೧೮) [ಹುರಿ (< ಪುರ್ಕಿ) 4 ಬಿಡು] 

ಹುರಿಬುತ್ತಿ (ನಾ). ಹುರಿದ ಅಕ್ಕಿಯಿಂದ ತಯಾರಿಸಿದ ತಂಬಿಟ್ಟು ಇತ್ಮಾದಿ 
ಪದಾರ್ಥ, - ಬುತ್ತಿ: ಹಸುರಂಬಲಿ ಮುಟ್ಟಿಗೆ ಹುರಿಬುತ್ತಿಯ ಬೇಡಿ... ಆಯ್ದು 
ಕುಟುಕುವ ಹೇಸಿದೈವಂಗಳ ಬೇಡಿ ಬೇಡಿ ನಿರರ್ಥ ಕೆಡಬೇಡ (ಬಸವ. ೫೫೬). 

(ಹುರಿ, (< ಪುರಿ) *- ಬುತ್ತಿ) 

ಹುರಿಭಂಗಿ (ನಾ). ಹುರಿದ ಭಂಗಿಸೊಪ್ಪು; ಸುಟ್ಟಿರುವ ಗಾಂಜಾ: ಹುರಿಭಂಗಿಯ 

ಸೊಕ್ಕೇಟ್‌ . . . ಕದನವ ಬಟ್‌ದೆ ಗಂಟಿಕ್ಕಿದ ಭಂಡೆ (ಕಂನವಿ. ೬-೧ ೮೫). 
(ಹುರಿ, (ಆ ಪುರಿ) * ಭಂಗಿ) 


ಹುರಿಯಿಸು, ಹುರಿಸು (ಕ್ರಿ). ಹುರಿಯುವಂತೆ ಮಾಡು: ಬಿತ್ತಿದ್ದ ಬೀಜಪ 
ನಾಯ್ದುದಕದಿಂದದ್ದಿ ತೊಳೆತಂದಾಗ ಹುರಿಯಿಸಿ ಮಿದಿಸಿ (ಬಸಪ. ೨೭-೪೯). ಹುರಿಸು: 
ಕಾವಲಿಯೊಳು ಹಾಕಿ ಹುರಿಸುವ ಯಮನು (ಪುರಂದ. ೧-೧೩೪-೪). 
(ಹುರಿ, (ಆ ಪುರಿ) 3- - ಇಸ್ಕು) 
15| ಹುರಿಯುರುಳು (ನಾ). ಹೊಸೆದ ನೇಣು, -ಹಗ್ಗ: ಹುರಿಯುರುಳೆ ಹಾವಲ್ಲ 
ವಾದೊಡಂ ಮಬ್ಬಿನಲಿ ಹರಿದಾಡಿದಂತಾಗೆ (ಮಂಕುಕ. ೩೯೧). 
(ಹುರ್ದಿ(< ಪುರ್ಕಿ) 4 ಉರುಳ್ಕು (ಆ ಉರಿಲ್‌)) 
ಹುರಿಯೇರಿಸು "ಹುರಿಯೇಲೌಸು' ನೋ. 
ಹುರಿಯೇರು "ಪುರಿಯೇಜು' ನೋ. 
2| ಹುರಿಯೇಜ್‌ಸು , ಹುರಿಯೇರಿಸು (ಕ್ರಿ). ೧. ಉತ್ಸಾಹಗೊಳಿಸು; ಹುರಿದುಂಬಿಸು: 
|. ಸೇನೆಯ ಹಿಂಡೊಡೆಯದೋಜೆಯಲಿ ಹುರಿಯೇಲ್‌ಸಿ . . . ಸಮರಕೆ ನಡೆದನಾ ಭೀಷ್ಮ 
(ಕುವ್ಯಾಭೀ. ೯-6). ಹುರಿಯೇರಿಸು: ೨. ವೃದ್ಧಿಗೊಳಿಸು; ಹೆಚ್ಚಿಸು: ಮಹಾರಾಜರ 
ಸಂದೇಹವನ್ನು ಹುರಿಯೇರಿಸುವ ವಿಲಕ್ಷಣ ಸಂದರ್ಭವೇನಾದರೂ . . . ಸಂಭವಿಸಿತೆ? 
(ವೀರಬಂ. ೮0). ([ಹುರಿಯೇಜು (ಆ ಪುರಿಯೇಜು) + - ಇಸು) 
25| ಹುರಿಯೇಜು "ಪುರಿಯೇಖು' ನೋ. 
ಹುರಿಯೊಟ್ಟೆ, ಹೊರಿಯೊಟ್ಟೆ (ನಾ). (ಕರಾ) ಅಕ್ಕಿ, ಬತ್ತ, ಧಾನ್ಮ 
ಮುಂತಾದುವುಗಳನ್ನು ಹುರಿಯಲು ಬಳಸುವ ಹೆಂಚು, ಬಾಣಲೆ 
ಇತ್ಮಾದಿ. ಹೊರಿಯೊಟ್ಟೆ: ಹೊರಿಯೊಟ್ಟೆಯಲ್ಲಿ ಎರಡು ಮುಷ್ಟಿ ನೆನೆಹಾಕಿದ 
ಬತ್ತವನ್ನು ಚೆಲ್ಲಿ . . . ಹುರಿಯುವುದಕ್ಕೆ ಆರಂಭಿಸಿದಳು (ದೇವಹಂ. ೧೫೬). 
30 (ಹುರಿ (ಆ ಪುರಿ) + 7 
ಹುರಿಯೊಡೆ (ಕ್ರಿ). ೧. ಹುರುಪು ಇಲ್ಲವಾಗು; ಎದೆಗುಂದು: ಪಾಂಚಾಲ 
ರೊಳ್ಳೆಗರವದಿರಂಬಿನ ಕೋಲ ಕಾಣದ ಮುನ್ನ ಹಮ್ಮೆಸುವರು ಹುರಿಯೊಡೆದು 


ಮಾ ಹಾಲಾ ವಾ 


ಹುರಿಮಂಜು "ಹುರಮುಂಜಿ' ನೋ. |  (ಕುವ್ಮಾದ್ರೋ. ೧-೫೯); ಹುರಿಯೊಡೆದು . . . ಕೈದುವ ಬಿಸುಟು ಪಡೆ ಮೊಗದಿರುಹಲೆಚ್ಚನು 
ಹುರಿಮರಳು 'ಪುರಿವಳಲ್‌' ನೋ. (ನಳಚ. ೯-೩೧). ೨. ನೆಟ್ಟಗೆ ನಿಲ್ಲು; ನಿಮಿರು: ನೆಗೆದ ಮೊಗವಿಡಿದುಸುರು 
ಹುರಿಮಳಲು "ಪುರಿವಳಲ್‌' ನೋ. 45| ಹುರಿಯೊಡೆದ ರೋಮ ನಸುಮುಗಿದ ಕಣ್‌ (ಹಚಕಾ. ೫-೨೭); ಹುರಿಯೊಡೆದ ರೋಮ 
ಹುರಿಮಾಸೆ (ನಾ). ಹೊಸೆದು ತಿರುವಿದ ಮಾಸೆ; ಹುರಿಗೊಳಿಸಿದ ಮಾಸೆ: ಹೊಯ್ವಳ್ಳೆ . . . ಎಳಲ್ವ ಕಿವಿವೆರಸು ಕಂಗೆಟ್ಟೊಂದು ಹರಿಣನೆಯ್ತಂದು (ಸಿದ್ಧರಾ. ೪-೪೨). 
ಹುರಿಮಾಸೆಯ ಮೇಲೆ ಕೈಯಾಡಿಸುತ್ತಾ ದೊಪ್ಪನೆ ಮಂಚದ ಮೇಲೆ ಕುಳಿತು ಕಾಲು | | (ಹುರ್ದಿ(< ಪುರ್ಮಿ) 4 ಒಡೆ) 
ಕುಣಿಸತೊಡಗಿದ್ದ (ದೇವಹಂ. ೧೫೩). (ಹುರ್ಕಿ (ಆ ಪುರಿ) * ಮಾಸೆ] ಹುರಿಯೋಡು "ಪುರಿಯೋಡು' ನೋ. 


ಹುರಿಮೆಣಸುಗಡಲೆ (ನಾ). ಹುರಿದು ಕಾರ ಹಚ್ಚಿರುವ ಕಡಲೆ: ಹುರಿಮೆಣಸು | | ಹುರಿಸಂಡಗೆ "ಪುರಿಸಂಡಗೆ' ನೋ. 
ಗಡಲೆ ಸಕ್ಕರೆ ಶುಂಠಿ ಕಬ್ಬುವಿಲ್ಲೆಗಳನುಆ್‌ ಮಾಲುವರ್‌ ಬರುತಿರ್ದರು (ಚಿಬಪು. | 40| ಹುರಿಸಕ್ಕರೆ (ನಾ). ಒಂದು ಬಗೆಯ ಪುಡಿಸಕ್ಕರೆ: ಬಳಿಸಕ್ಕರೆ, ಹುರಿಸಕ್ಕರೆ, 


೪೭-೪೨). (ಹುರಿ, ( ಪುರಿ) 4 ಮೆಣಸು (ಆ ಮೆಟಸು) 4 ಕಡಲೆ] |. ಕಲ್ಲುಸಕ್ಕರೆ, ಗಡಿಗಿ ನಾಬತ್ತು ಮೊದಲಾದ ಸಕ್ಕರೆಗಳನ್ನು ಮಾಡುವದಕ್ಕೆ ಸ್ವಲ್ಪು 
ಹುರಿಯಕ್ಕಿ , ಹುರಕ್ಕಿ (ನಾ). ಹುರಿದ ಅಕ್ಕಿ: ಹುರಿಯ!ಪಾಠಾಂ. ಯಿ)ಕ್ಕಿ ಹುರಿ ಶ್ರಮವಾದುದರಿಂದ (ಕೃಷಪ್ರ ೧೮೬); ಪುಡಿಸಕ್ಕರೆಯಲ್ಲಿ ಚೆನ್ನೀ ರಾಜಪುರೀ ಎಳಗುಡೀ 

ಗಡಲೆಗಳ ಹುಡಿಯನು ಒತ್ತರಿಸಿ . . . ಪರಿಮಳವಿಕ್ಕಿ ಕಟ್ಟಶನಮಂ ಮಾಳ್ಪುದು (ಸೂಪಶಾ. ಹುರಿಸಕ್ಕರೆ ಮಗುದುಮ್ಮ ಎಂದು ಹಲವು ತರವುಂಟು (ಮುಂಬಯಿ. ೬-೪೫). 

೩-೧೭): ಹುರಿಯಕ್ಕಿಗಂಜಿಯಂ ಪಥ್ಯಮನಿಕ್ಕಿಸುವುದು (ಸಕವೈ. ೧೫೨). ಹುರಕ್ಕಿ : ಹುರಕ್ಕಿಯ (ಹುರಿ? *- ಸಕ್ಕರೆ) 

ಹೋಳಿಗೆ, ಆಂಬೊಡೆ, ಗಾರಿಗೆ . . . ಮೊದಲಾದವುಗಳನ್ನು ಮಾಡಿಟ್ಟುಕೊಂಡು |6| ಹುರಿಸು "ಹುರಿಯಿಸು' ನೋ. 


ಸಿದ್ಧಳಾದಳು (ಹೂಬಿಸಿ. ೩೪). [ಹುರಿ,( ಪುರಿ) *- ಅಕ್ಕಿ) ಹುರಿಹಂಚು (ನಾ). ಎ ಹುರಿಯೊಟ್ಟೆ: "`ಅಂಬರೀಷ, ಭ್ರಾಷ್ಟ - ಹುರಿಹಂಚು'' 


ಹುರಿಹಣ್ಣು 


(ನಾಚಿರಾ. ಕಿ); ಕೈಗೆ ಹುರಿಹಂಚಿನ ಕಪ್ಪು ಹತ್ತಿಕೊಂಡಿದೆ (ಹೊಸಂಸಾ. ೭೫). 
(ಹುರಿ, (< ಪುರಿ) 3- ಹಂಚ್ಮು (ಆ ಹೆಂಚು)) 

ಹುರಿಹಣ್ಣು (ನಾ). ಉಪ್ಪು, ಕಾರ ಹಾಕಿ ಒಗ್ಗರಿಸಿದ ನಿಂಬೆ ಸಾ 
ಕಾಯಿಯ ಉಪ್ಪಿನಕಾಯಿ (7): ನಿಂಬೆಯ ಹಣ್ಣಿನ ಹುರಿಹಣ್ಣ ನೆಂಚುತ | 

(ಹುರಿ, (ಆ ಪುರಿ) * ಹಣ್ಣು (ಇ ಪಣ್ಮ್‌)] 

ಹುರಿಹಿಟ್ಟು, ಹುರಿಟ್ಟು (ನಾ). ಅಕ್ಕಿ, ಗೋದಿ, ರಾಗಿ ಮೊದಲಾದ ಧಾನ್ಮ 
ಗಳನ್ನು ಹುರಿದು ಮಾಡಿದ ಹಿಟ್ಟು ಮತ್ತು ಹಾಗೆ ಹುರಿದ ಹಿಟ್ಟಿಗೆ ಬೆಲ್ಲ 
ಅಥವಾ ಸಕ್ಕರೆ, ತೆಂಗಿನ ತುರಿ, ಹಾಲು ಇತ್ಮಾದಿ ಹಾಕಿ ತಯಾರಿಸುವ ಒಂದು 
ಬಗೆಯ ತಿನಿಸು: ಎಳನೀರು, ಹುರಿಹಿಟ್ಟು, ಬೇಲದ ಹಣ್ಣು . . . ಇವೆಲ್ಲವು 
ವಮನಹರದ್ರವ್ಯವೆಂದರಿವುದು (ಸಕವೈ. ೨೬೪); ದಿನವಹಿ ಹುರಿಹಿಟ್ಟು ಒಂದೇನೇ, ಅವಸ್ಥೆ. 
ನನಗೇನೂ ಬೇಡ (ವೂಗ್ಗು. ೩೨). ಹುರಿಟ್ಟು: ತಾಯಿ ಕೊಟ್ಟ ಹುರಿಟ್ಟನ್ನೋ 
ಅವಲಕ್ಕಿಯನ್ನೋ ರೊಟ್ಟಿಯನ್ನೋ ತಿಂದು . . . ಪಾಠಶಾಲೆಗೆ ಬರಬೇಕು (ಗುಣಸಾ. ೩); 
ಒಗ್ಗರಣೆ ಅವಲಕ್ಕಿ, ಮೊಸರು, ಹುರಿಟ್ಟು, ಅಕ್ಕೀತರಿ ಉಪ್ಪಿಟ್ಟು ಯಾವುದಾದರೊಂದು 
ಇರುತ್ತಿತ್ತು (ಮುಯ್ಯಿ. ೧೮). (ಹುರಿ (ಆ ಪುರಿ) * ಹಿಟ್ಟು (< ಪಿಟ್ಟು)) 

ಹುರಿಹಿಟ್ಟು (ನಾ). ಒಂದು ಬಗೆಯ ಸಸ್ಮ: ""ಉತ್ಕಾರಿ ಹೆಗ್ಗುರುಟಿಗೆ |; 
ಹುರಿಹಿಟ್ಟು'' (ಅಕಾನಿ. ೪-೯). (] 

ಹುರುಕ (ನಾ). ೧. ಒರಟಾದ ಚರ್ಮವುಳ್ಳವನು; ತರಿತರಿಯಾದ 
ಚರ್ಮವುಳ್ಳವನು: (8. ೨. ಚರ್ಮರೋಗವುಳ್ಳವನು: ಕಾಡಿ ಬೇಡುವರಲ್ಲ 
ತಿರುಕ ಹುರುಕರಲ್ಲ ನಾಡಿಗೊಡೆಯರು ಧನಿಕರು (ಚ್ಞಾನಚ. ೩೮-೩೬). 

(ಹುರುಕು + - ೪] 

ಹುರುಕಲು "ಹುರಿಕಲು' ನೋ. 

ಹುರುಕು , ಪುಜುಕು (ನಾ). ೧. ಒರಟಾದುದು; ತರಿಯಾಗಿರುವುದು: 
ತರಟುದಲೆಯಾ ಹುರುಕುಮೈದೊಡದ ಹಿಮ್ಮಡ (ನನ್ನಕಾ. 6-6೭). ೨. ಗುಳ್ಳೆ; ಬೊಕ್ಕೆ : 
ಕರಕಾದ ಕೂಳನುಣಹೊಲ್ಲ ಸೂಳೆಗೆ ಹುರುಕಾಗ ಹೊಲ್ಲ (ಸರ್ವಜ್ಞ. ೧೯೦೧); ಹುರುಕು 
ಮುಂತಾದ ಚರ್ಮರೋಗಗಳಿಗೆ ಸಹಾಯಮಾಡುತ್ತವೆ (ಮುಂಬಯಿ. ೫-೧೭೦). ೩. 
ಕಾಳು, ಬೀಜ ಮುಂತಾದುವುಗಳ ಸಿಪ್ಪೆ,-ಹೊಟ್ಟು: ಹುಣಿಸೆಬೀಜದ ಹುರುಕು 

. ಬಿಸಿನೀರೊಳರೆದು ಸೇವಿಸೆ ರಕ್ತಾತಿಸಾರ . . . ಪರಿಹರಮಕ್ಕುಂ (ಸಕವೈೆ . ೩೧೧). 
“ಹುರಪು' ಪರಾ. ಹ ಪುುಕು: ೨. ಒಗೆವಾ ಸುಯ್ವೆಂಕೆಯಿಂ ಕೋಮಳಾಧರ 
ಬಿಂಬಂ ಪುಲುಔಜುತಿಕೆಯ್ದಿ ಪಕ್ಷ್ಮಪುಟಮಂ ಬೆಚ್ಚಂತೆ ಕಣ್ಮುಚ್ಚೆ ತಾನಿರುತಿರ್ದಂ 
ನಿಜಶಯೈೆಯೊಳ್‌ ವಿರಹದಿಂ ಭೂನಾಥ ಮಾನಧ್ವಜಂ (ಕುಸುಮಾ. ೧೦-೧೮). 
ಹುರುಬರಕು ,ಹುರಬರಕುಎ (ಮೇಲ್ಮೈ) ಒರಟಾಗಿರುವುದು;ನುಣುಪಾಗಿಲ್ಲ 

ದಿರುವುದು: ಗಿಡದ ತೋಟೆ ಹೊರಮುಗ್ಗಲು ಹುರುಬರಕು ಇರುವುದು 
(ಮುಂಬ. ೪-೭೧): ಹುರುಬರಕಾದ ಕರೇಕಲ್ಲಿನ ದೊಡ್ಡ ದೊಡ್ಡ ಹಾಸಿಗೆಗಳು ಇರುತ್ತವೆ 
(ಮುಂಬಯಿ. ೬-೨೨೬); ಆ ಕಾಗದ ಬಹಳ ದಪ್ಪಾಗಿಯೂ ಹುರಬರಕಾಗಿಯೂ ಇರುತ್ತದೆ 


(ಜ್ಞಾನಚ. ೩೯-೧೪೫). 


೩೨ 


(ಮುಂಬಯಿ. ೧-೨೪). 

ಹುರುಗಿಲು "ಹುರಗಲು' ನೋ. 

ಹುರುಡಾಳಿ (ನಾ). ಪೈಪೋಟಿಗೆ ನಿಂತವನು; ಸ್ಪರ್ಧಾಳು: ಹುರುಡಾಳಿಗಳಾದ 
ಅವರು ವಿಜಯಾದಿತ್ಮನನ್ನು ಪಟ್ಟದಿಂದ ತಳ್ಳಿದರು (ನಾಡೋಜ. ೩೩೧). 

[ಹುರುಡು (< ಪುರುಡು) 1 - ಆಳ್ಕಿ! 

ಹುರುಡಿಗ `ಪುರುಡಿಗ' ನೋ. 

ಹುರುಡಿಸು "ಪುರುಡಿಸು' ನೋ. 

ಹುರುಡ್ಮು 'ಪುರುಡು,' ನೋ. 

ಹುರುಡ್ಮು "ಪುರುಳ್‌' ನೋ. 

ಹುರುಡುಕಟ್ಟು (ಕ್ರಿ). ಸ್ಪರ್ಧಿಸು; ಪೈಪೋಟಿ ನಡೆಸು: ಅವನು ಅರ್ಜುನನೊಡನೆ 
ಹುರುಡುಕಟ್ಟುತ್ತ 


[ 
| 
| 
| 


(ಹುರುಡು, (ಆ ಪುರುಡು,) 4 ಕಟ್ಟು) | 


(ವಚಭಾ. ೧೮). 


೮೯೨೫ 


. ಪಾಂಡವರನ್ನು ಧೋರಣೆಯಿಂದ ನೋಡುತ್ತಿದ್ದನು | 


ಹುಲಶಿಗರಾಯ 


ಹುರುಡುಕೆಲಸ (ನಾ). ಪೈಪೋಟಿಯ ವರ್ತನೆ, “ನಡವಳಿಕೆ: ದೈವವೀ 
ದ್ರೌಪದಿಗೆ ಸೀರೆಯನೀವುದಲ್ಲದೆ ಬಿಡಿಸಲಾಪುದೆ ದೈವ ತೊತ್ತಿರ ಹುರುಡುಗೆಲಸದ 
ಹಿಂಡು ಗೂಟದಲಿ (ಕುವ್ಮಾಸ ೧೬-೭). (ಹುರುಡು, (ಆ ಪುರುಡು,) *- ಕೆಲಸ] 
[ಹುರುಪಳಿಸು "ಹುರಪಳಿಸು' ನೋ. 
4 ಹುರುಪು "ಹುರಪು' ನೋ. 
ಹುರುಪು. (ನಾ). ಉತ್ಸಾಹ; ಹುಮ್ಮಸ್ಸು: ಒಂದು ತರದ ಹೊಸ ಹುರುಪು 
ಮೂಡುವುದು (ಅಶೋಕ. ೧೭); ಕತೆಯೊಂದನ್ನು ಓದುವ ಹುರುಪು ಬಂತು (ಆಬೋಲೀ. 
[ಹುರಿ (ಆ ಪುರ್ಮಿ) + - ಪ್ರು./ ಮರಾ. ಹುರೂಪ್‌] 
ಹುರುಪುತುಂಬು (ಕ್ರಿ). ಉತ್ಸಾಹವನ್ನುಂಟುಮಾಡು: ಅಲ್ಲಿಯ ವಾತಾವರಣ 
ಸಾಮಾನವಾಗಿ ಅವನ ಶರೀರಕ್ಕೆ ಸದಾ ಹುರುಪುತುಂಬುವಂತಿದ್ದರೂ, ಅವನ ಆತ್ಮಕ್ಕೆ 
| ಮಬ್ಬು ಕವಿಸುವಂತಿತ್ತು (ಪುನರು. ೩೩೫). [ಹುರುಪು 4 ತುಂಬು; 
ಹುರುಪೆ "ಹುರಪು' ನೋ. 
ಹುರುಪೇರು (ಕ್ರಿ). ಹುಮ್ಮಸ್ಸು ಹೆಚ್ಚಾಗು: ಬುದ್ದಿಗೆ ಹುರುಪೇರಲಾರಂಭಿಸಿತು 
(ನಾಡೋಜ. ೩೭೪). [ಹುರುಪ್ಲು “+ ಏರು, (ಆ ಏಜ್‌) 
5, ಹುರುಮಂಜಿ "ಹುರಮುಂಜಿ' ನೋ. 
ಹುರುಮಂಜು "ಹುರಮುಂಜಿ' ನೋ. 
| ಹುರುಲು (ನಾ). ಒಂದು ಬಗೆಯ ಸಸ್ಮ: 
ಹುರುವಲ್ಲಿ "ಪುರುವಳ್ಳಿ' ನೋ. 
ಹುರುವಳ್ಳಿ "ಪುರುವಳ್ಳಿ' ನೋ. 
ಹುರುಹುರು "ಹುರಹುರ' ನೋ. 
ಹುರುಳ್‌ "ಪುರುಳ್‌' ನೋ. 
ಹುರುಳಿ "ಪುರುವಳ್ಳಿ' ನೋ. 
ಹುರುಳಿಕಟ್ಟು (ನಾ). ಹುರುಳಿಯ ಕಾಳನ್ನು ಬೇಯಿಸಿ ತೆಗೆದ ಸಾರ: ಬಿಸಿಯಾದ 
ಗಂಜಿ ಮಧ್ಯ ಬಿಸಿ ಹುರುಳಿಕಟ್ಟು . . . ನೆನಸಿದರೆ ಶಿಲೆ ವಡದು ಹೋಗುವುದು 
(ಸೌಗಂಧಿ. ೪೩೩-೨). [ಹುರುಳಿ (ಆ ಪುರುವಳ್ಳಿ) + ಕಟ್ಟು] 
ಹುರುಳಿಕಾಯಿ (ನಾ). ತರಕಾರಿಯಾಗಿ ಉಪಯೋಗವಾಗುವ ಒಂದು 
ಬಗೆಯ ಕಾಯಿ: ಹುರುಳಿಕಾಯಿ ಪಲ್ಮ ರುಚಿಯಾಗಿದೆ (ರೂಢಿ). 
[ಹುರುಳಿ ( ಪುರುವಳ್ಳಿ) 4 ಕಾಯ್ಕಿ (ಆ ಕಾಯ್ಕ್‌)) 
ಹುರುಳು "ಪುರುಳ್‌' ನೋ. 
ಹುರುಳುಗೆಡಿಸು "ಪುರುಳುಗೆಡಿಸು' ನೋ. 
| ಹುರುಳುಗೆಡು "ಪುರುಳುಗೆಡು' ನೋ. 
| ಹುರುಳುಗೊಳ್ಳು "ಪುರುಳ್ಗೊಳ್‌' ನೋ. 
ಹುರುಳುತಲೆ (ನಾ). ಸತ್ವಪೂರ್ಣವಾಗಿರುವಿಕೆ; ಧೀಮಂತಿಕೆ: ಮರುಳುತಲೆ 
ಹುರುಳು[ಪಾಠಾಂ. ೪)ತಲೆ ನೀನೆ ದೇವಾ ಹೆಂಗೂಸು ಗಂಡುಗೂಸು ನೀನೇ ದೇವಾ 
(ಬಸವ. ೯೧೭). (ಹುರುಳು (ಆ ಪುರುಳ್‌) + - ತಲ್ಲೆ] 
ಹುರ್ಜಿ "ಪೊರಜೆ' ನೋ. 
ಹುರ್ವು 'ಪುರ್ವ' ನೋ. 
ಹುಲಗಲಿ 'ಪುಲಿಗಿಲ್‌' ನೋ. 
ಹುಲಗಿಲ್‌ 'ಪುಲಿಗಿಲ್‌' ನೋ. 
ಹುಲಗಿಲು "ಪುಲಿಗಿಲ್‌' ನೋ. 
| ಹುಲಗೆಮ್ಮ , ಹುಲಿಗೆಮ್ಮ (ನಾ). ಒಬ್ಬ ಗ್ರಾಮದೇವತೆಯ ಹೆಸರು: 
| ತೆಲಗುಒಪ್ಪಮರು . . . ಇವರ ಕುಲದೇವತೆಗಳು ಹನುಮಂತ, ಹುಲಗೆಮ್ಮ 
(ಕಭಾಗೆ. ೧೦೭). ಹುಲಿಗೆಮ್ಮ : (ಜಾನಕೋ. ೫೮). (+ ಅಮ್ಮ! 
ಹುಲಬನ್ನಿ "ಹುಲುಬನ್ನಿ' ನೋ. 
ಹುಲವೆ "ಹುಲುವೆ' ನೋ. 
ಹುಲಶಿಗರಾಯ (ನಾ). ಒಬ್ಬ ದೇವತೆಯ ಹೆಸರು: ಕಲಬುರ್ಗೆಯ ಹತ್ತರ 


ಇಲ). 


10 


(ಮೈಔಗಿ. ೪೫-೮೯೦). [?) 


25 


356 


40 


ಹುಲಸು 


ಗೋಬಾರವೆಂಬಲ್ಲಿ ಇರುವ ಹುಲಶಿಗರಾಯನೆಂಬ ದೇವತೆಯು ಮೇದಾರರ ಕುಲದೇವತೆ 
(ಕಭಾಗೆ. ೧೫). [ಹುಲಿ (ಆ ಪುಲಿ) + ಆಂ ಗ್ಗ * ರಾಯ] 
ಹುಲಸು "ಪುಲಿಸು' ನೋ. 
ಹುಲಹತ್ತಿ "ಹುಲುಹತ್ತಿ' ನೋ. 
ಹುಲ್ಲಿ "ಪುಲಿ' ನೋ. 
ಹುಲ್ಮಿ "ಪೊಲ್ಮಿ' ನೋ. 
ಹುಲಿಕಲ್ಲು "ಪುಲಿಕಲ್ಲು' ನೋ. 
ಹುಲಿಗಣ್ಣು (ನಾ). ೧. ಹುಲಿಯ ಕಣ್ಣು. ೨. (ಆಲಂ) ಹೊಳೆಯುವ ನಾಣ್ಯ: 
ಊಟಾ ಹಾಕಿ ಒಂದು ಹುಲಿಗಣ್ಣು (ರೂಪಾಯಿ) ಕೊಟ್ಟು ಹೊರಗೆ ಹಾಕಬೇಕಾದರೆ 
ಅಶ್ವಮೇಧಯಜ್ಞವನ್ನು ಮಾಡಿದಂತಾಯಿತು (ಅಪವಾ. ೬). 
(ಹುಲಿ (« ಪುಲಿ) *- ಕಣ್ಣು (£ ಕಣ್‌)] 
ಹುಲಿಗರುಕೆ (ನಾ). ಒಂದು ಬಗೆಯ ಸಸ್ಕ: ""ಹುಲಿಗರುಕೆ, ವುಲಿಮಿಸುಕುಡೆ'' 
(ಸಸ್ಮನಿ. ೫೪). (ಹುಲ್ಲಿ (< ಪುಲಿ) + ಗರುಕೆ (ಆ ಕಣುಂಕೆ)] 
ಹುಲಿಗಾಹು (ನಾ). (ಆಲಂ) ಬಹಳ ಎಚ್ಚರವಾಗಿ ಮಾಡುವ ಪಹರೆ: 
ನೀಲಯ್ಕಗಳು ಚಾಮಯ್ಯಗಳು ಕೋಟೆಯ ಹುಲಿಗಾಹು ಆ ಎತ್ತಿಯನು ಮಾಳ್ದು 
(ಎಕ. 21%, ಶ್ರೀರಂಗ. ೧೫೨-೧೫;.1189). [ಹುಲಿ ( ಪುಲಿ) 3- ಕಾಹು, (ಆ ಕಾಪು)) 
ಹುಲಿಗಿಲ್‌ "ಪುಲಿಗಿಲ್‌' ನೋ. 
ಹುಲಿಗಿಲಿ "ಪುಲಿಗಿಲ್‌' ನೋ. 
ಹುಳಿಗಿಲು: “ಪುಲಿಗಿಲ್‌'. ನೋ. 
ಹುಲಿಗುಲಿ (ನಾ). ಹುಲಿಯನ್ನು ಕೊಂದವನು: ಒಸೆದು ಕಟಿ ಮೇಣಾರಯ್ದು 
ಹುಲಿಗುಲಿಯ ಹೆಸರೆತ್ತಿ ಹೊಗಳಿದರ್‌ (ಕಾಲೂರ . ೯೯-೧೯೯). 
` (ಹುಲಿ: (ಎ ಪುಲಿ) * - ಕುಲಿ] 
ಹುಲಿಗೆಮ್ಮ “ಹುಲಗೆಮ್ಮ 'ನೋ. 
ಹುಲಿಗೆ “ಪೆಲಿಗೆಟ್‌' ನೋ. 
ಹುಲಿಗೋಣ (ನಾ). ಹುಲಿಯ ತಲೆಯನ್ನು ಹೊಂದಿದ `ಒಬ್ಬ ದೇವತೆ: 
ಚೂಣೆಯ ಹೂಣಿಗರಂ ಮಾಣದೆ" 'ಕಾಣಿಸೆ ' ಹುಲಿಗೋಣನ; ತೂಣನ ತೋಳಂ ತುಂಡಿಸಿ 
(ವೀರೇಚ. ೨-೪೩). (ಹುಲಿ, (ಪುಲಿ) + ಗೋಣು (ಆ. ಗೋಣ್‌) *- - ಆ) 
ಹುಲಿಗೌರಿ (ನಾ). ಒಂದು ಬಗೆಯ' ಸಸ್ಯ 2 (ಮೃಗ. Nara). 
(ಹುಲಿ, (< ಪಲ" *ಟಗಾರ 
ಹುಲಿಚರ್ಮ "ಪುಲಿಚರ್ಮ' ನೋ. 


೮೯೨೬ 


ಹುಲುಗೈದು 


ಹುಲಿಮುಖ "ಪುಲಿಮುಖ' ನೋ. 
ಹುಲಿಮೊಗ "ಪುಲಿಮೊಗ' ನೋ. 
ಹುಲಿಯುಗುರ್‌ “ಪುಲಿಯುಗುರ್‌' ನೋ. 
ಹುಲಿಯುಗುರು "ಪುಲಿಯುಗುರ್‌' ನೋ. ಕ 
5| ಹುಲಿವಿರಿ (ಕ್ರಿ). (7): ಸುರೆಯ ಭಾಂಡಕ್ಕೆ ಹುಲಿಎಿಠಿದ ಬೂದಿಯನಿಟ್ಟಿಸಿರಬಹುದೆ 
ಇಲ್ಲಿಯೆಂಬರಸಂಗೆ ಬಸವರಸನೊರೆದನದು ಸೂಜಿಯ ಹರವೆಯೆನುತ್ತೆ 
(ರಾಘಚ. ೯-೫೭). 1?) 
ಹುಲಿವಿಲಿ "ಪುಲುವಿಲು' ನೋ. 
ಹುಲಿವಿಲು "ಪುಲುವಿಲು' ನೋ. 
10| ಹುಲಿವೆ "ಹುಲುವೆ' ನೋ. 
ಹುಲಿವೇಷ (ನಾ). ಹುಲಿಯ ಹಾಗೆ ಹಾಕಿಕೊ6ೆಡ ವೇಷ; ೫ ಮೊಹರಂ 
ಹಬ್ಬದ ಕೊನೆಯ ದಿನದ ಉತ್ಸವದಂದು ಹಾಕುವ ವೇಷ: ಹುಲಿವೇಷ 
ಧರಿಸಿದ ಕಲಾವಿದ ತಮಟೆಯ ಗತ್ತಿಗೆ ವಿವಿಧಭಂಗಿಗಳಲ್ಲಿ ಕುಣಿಯುತ್ತಾನೆ (ಕಜಕ. ೧೮೯). 
ಹುಲಿ, (ಆ ಪುಲಿ) 4 ವೇಷ) 
15| ಹುಲಿಸ್ತು (ಕ್ರಿ). ಹೆಚ್ಚಾಗು; ಸಮೃದ್ಧವಾಗು: ಉಪವನದಲ್ಲಿ ವೃಕ್ಷಗಳಿವೆ. ಅವು 
ಬೆಳೆದು ಫಲಿಸಿ ಹುಲಿಸಲು ಅವಕ್ಕೆ ಸಂಬಂಧಪಟ್ಟ ತಮ್ಮ ಸ್ವಂತನಿಯಮಗಳಿವೆ 
(ಜೀವಾತ್ಮ. ೨೧೩). [ಇ ಪುಲಿಸು] 
ಹುಲಿಸ್ಕು "ಪುಲಿಸು' ನೋ. 
ಹುಲಿಹುಣ್ಣು (ನಾ). ಆಲಂ) ಸುಲಭವಾಗಿ ವಾಸಿಯಾಗದ ಹುಣ್ಣು; 
2| ಮಾಯದ ಗಾಯ: ನಾಯಿಕೆಮ್ಮು . . . ಹುಲಿಹುಣ್ಣು, ಖಾಸ್‌ಬಂಗಲೆ 
ಖಾಯಿಲೆಗಳೆಲ್ಲಾ ನಮ್ಮ ಮನೆಲೇನೆ (ತುಟಿಮಾ. ೨೮). 
(ಹುಲಿ (< ಪುಲಿ) * ಹುಣ್ಣು (ಆ ಪುಣ್‌) 
ಹುಲೀಚಲಬಳ್ಳಿ (ನಾ). ಒಂದು ಬಗೆಯ ಸಸ್ಯ: (ಮೈಔಗಿ ೬೭ - ೧೩೫೯). "ಹುಲ್ಲು 
ಈಚಲ' ಪರಾ. [ಹುಲೀಚಲ್ಮ *- ಬಳ್ಳಿ] 
25| ಹುಲೀಚೆಂಡು (ನಾ). ಒಂದು "ಬಗೆಯ ಸಸ: ಕುಂಕುಮದ ಮರ, ಕಪಿಲಾರಂಗು, 
ಹುಲೀಚೆಂಡು, ಚಂದ್ರಹಿಟ್ಟು, ಊರಬತ್ತಿ, ನ್ಯಾಮತಿ (ಮೈಔಗಿ. ೫೨-೧೦೩೯). [7 
ಹುಲುಕೂಲಿ (ನಾ). ಅಲ್ಪಮೊತ್ತದ ಕೂಲಿ,- ಮಜೂರಿ: ಮಂಣೆಯ 
ಕಬಲವದೆರೆ ಹುಲುಕೂಲಿ ಮರಗಾದ  ಕಿಜುಕುಳವೊಳಗಾದಂ (ಎಕ. 1೫, ಕಾನಕಾ. 
[ಹುಲು (« ಪುಲ್‌) 4 ಕೂಲಿ] 


30 ೭೨-೨೯; 1277). 


' ಹುಲಿತೊರಡುಮರ (ನಾ). ಒಂದು ಬಗೆಯ `ಮರ: ಜೇನುಕಾತಾಳ, ಹುಲಿ ಹುಲುಗಚ್ಚು . "ಪುಲ್ಲರ್ಚು' ನೋ. 


ತೊರಡು ಮರ (ಮೈಔಗಿ ೭೨-೧೪೭೩). (ಹಲ್ಲಿ, (ಆ ಪುಲಿ) + ತೊರಡ್ಡು + ಮಠ) 


ಹುಲುಗಲ "ಪುಲಿಗಿಲ್‌' ನೋ. 


ಹುಲಿದೇವ (ನಾ). ಒಬ್ಬ ದೇವತೆಯ ಹೆಸರು: : ಅತ್ತೇವೊಕ್ಕಲಿಗರು ಹುಲಿದೇವನನ್ನು ಹುಲುಗಲಿ "ಪುಲ್ಲಲಿ' ನೋ 


` ವಿಶೇಷವಾಗಿ ಪೂಜಿಸುವರು (ಕಭಾಗೆ. ೧೪೨). 
ಹುಲಿದೇವರು (ನಾ). 
ಹುಲಿದೇವರ ಆಣೆ ಕೂಡ ಹಾಕಿದ್ದ (ಹೊಸಕ್ಟಿ. ೬೯). 
(ಹುಲಿ, (< ಪುಲಿ) 4 ದೇವರು (ಆ ದೇವರ್‌)) 
ಹುಲಿದೊಗಲು "ಪುಲಿದೋಲ್‌' ನೋ. 
ಹುಲಿದೊವಲು "ಪುಲಿದೋಲ್‌' ನೋ. 
ಹುಲಿನಖ "ಪುಲಿನಖ' ನೋ. 
ಹುಲಿನೀಲ (ನಾ). ಒಂದು ಬಗೆಯ ಸಸ್ಕ: ಹುಲಿನೀಲಬೀಜಮಂ ಗಿರಿಮಲ್ಲಿಗೆ 
ಜೀರಿಗೆ . . . ಸಾಸುವೆ ಶುಂಠಿಯ ತತ್ಸಮಾನದಿ (ಗೋವೈದ್ಮ . ೨೦೨-೩೯). 
(ಹುಲಿ, (< ಪುಲಿ) 4 ನೀಲ] 
ಹುಲಿಬಲೆ "ಪುಲಿವಲೆ' ನೋ. 
ಹುಲಿಬೆಕ್ಕು (ನಾ). ಒಂದು ಬಗೆಯ ಹುಲಿ: ಹುಲಿಜಾತಿ . .. ದೊಡ್ಡ ಇಬ್ಬ; ಹುಲಿ 
ಬೆಕ್ಕು, ಬೊಟ್ಟಿನ ಬೆಕ್ಕು (ನಮ್ಮನು. ೨೩೯). [ಹುಲ್ಕಿ,(« ಪುಲಿ) * ಬೆಕ್ಕು (< ಬೆರ್ಕು)] | 


[ಹುಲಿ, (ಆ ಪುಲಿ) 4 ದೇವ) 


= ಹುಲಿದೇವ: ತಾನು ಇನ್ನು ಕುಡಿಯುವುದಿಲ್ಲವೆಂದು |35 


ಹುಲುಗಾಣ್‌ (ಕ್ರಿ ಹುಲ್ಲಿ ಗೆ ಸಮವಾಗಿ ಕಾಣು; "ಕೀಳಾಗಿ ನೋಡು: ಬಲುಸಿರಿ 
ವಂತರು ಬಿಢವರಿಬ್ಲೂಸಗ'ಯು ಹುಲುಗಾಗ್ದಿರಹುದಹುದು (ಧರಚ. ೪೩-೨೦). 
[ಹುಲು (ಆ ಪುಲ್‌) 4 ಕಾಣ್‌] `` 
ಹುಲುಗಿಚ್ಚು "ಪುಲ್ಲಿಚ್ಚು' ನೋ. 
| ಹುಲುಗಿಳಿ (ನಾ). ಸಾಮಾನ್ಕವಾದ ಗಿಳಿ: ನರವಿಂದ್ಕದೊಳೆನ್ನ 
[ಪಾಠಾಂ. ಲಿ, ಲ್ಲು) ಗಿಳಿಯ ಮಾಡಿ ಸಲಹುತ್ತ ಶಿವಶಿವಾ ಎಂದೋದಿಸಯ್ಕಾ (ಬಸವ. ೫೮). 
[ಹುಲು (ಆ ಪುಲ್‌) + ಗಿಳಿ) 
ಹುಲುಗುಡಿತೆ "ಪುಲುಗುಡಿತೆ' ನೋ. 
ಹುಲುಗುಡಿಲು "ಹುಲ್ಲುಡಿಲು' ನೋ. 
ಹುಲುಗುಡಿಸಿಲು "ಪುಲ್ಲುಡಿಸಿಲ್‌' ನೋ. 
ಹುಲುಗೈದು (ನಾ). ಸಾಮಾನ್ಕವಾದ ಆಯುಧ; ಕ್ಲುಲ್ಲಕವಾದ ಆಯುಧ: 
ಮೈದುನನ ಮೈಸರಸಕೀ ಹುಲುಗೈದು ಸಾಲದೆ (ಕುವ್ಮಾಆ. ೨೨-೨೫). 
[ಹುಲು (« ಪುಲ್‌) 3” ಕೈದು, (ಆ ಕೆಯ್ದು)) 


ಸೀಸ 
ಹುಲು 


45 ]- 


ಹುಲುಚಲವ ೮೯೨೭ ಹುಲ್ಮೆದೆ 


ಹುಲುಚಲವ (ನಾ). ಒಂದು ಬಗೆಯ ಸಸ್ಮ: ಹುಲುಚಲವದ ಹಗಿನಂ ಎಕ್ಕೆಯ | ಹುಲುಮೊರಡಿ ಸೆಣಸುವುದೆ ಸುರಾದ್ರಿಯೊಳ್‌ (ಕುವ್ಮಾಸ. ೯-೪೯). ಹುಲ್ಲು ಮೊರಡಿ: 
ಹಾಲಲ್ಲಿ ಅರೆದು ಕೊಡಲು ಪೈತ್ಯ ಹರ (ಎವೈವಿ. ೧೯೩). |?) ಆಯ್ಕ ಹುಲ್ಲುಮೊರಡಿಯೊಳಗೆ ಕಲ್ಪತರುವನಅಸುವರೆ (ಆದವ. ೧೩-೨೯). 
ಹುಲುನರ (ನಾ). ಸಾಮಾನ್ಕ ಮನುಷ್ಯ; ಕ್ಷುಲ್ಲಕ; ನಾಡಾಡಿ: ಹುಲುನರರ (ಹುಲು (« ಪುಲ್‌) ೬ ಮೊರಡಿ, (ಆ ಮೊರಡ್ಕು)) 


ಸಂಸಾರವನು ಸುಡಲೆಂದಳಲಿತಖಿಳಜನ (ಜೀವಂಚ. ೫-೩); ಹುಲುನರರು ಗಣ್ಯವೆ ಕೇಳು ಹುಲುರಕ್ಕಸ (ನಾ). ಕ್ಸುದ್ರನಾದ ರಾಕ್ಷಸ: ಹರಗಿರಿಗೆ ಹುಲುರಕ್ಕಸರು ಮತ್ತರಿಸುವಂತೆ 
ಭಾಷೆಯನೆಂದನಭಿಮನ್ಮು (ಕುವ್ಮಾದ್ರೋ. ೪-೫೫). [ಹುಲು (« ಪುಲ್‌) 4 ನರ] 5| («ಕುವ್ಮಾಆ. ೧೪-೫); ಕೊಲವುದೇನಚ್ಚರಿ ರಣರಂಗದೊಳು ನೀವು ಹುಲುರಕ್ಕಸರೆ 


ಹುಲುನೊರಜು (ನಾ). ಸೊಳ್ಳೆಯ ಜಾತಿಯ ಸಣ್ಣಕೀಟ, - ಅಲ್ಪವಾದ ಕೀಟ: (ಮೋಹತ. ೧೨-೪೨). [ಹುಲು (ಆ ಪುಲ್‌) * ರಕ್ಕಸ] 
ಹುಲುನೊರಜು ಸಾಗರದ ಸಲಿಲವನಳೆವವೊಲು ನೊಣ ಹಾಟ್‌ ಗಗನದ ತಲೆಗಡೆಯ | | ಹುಲುವಟ್ಟೆ "ಪುಲ್ವಟ್ಟೆ' ನೋ. 
ಕಾಣಿಸುವುದೆಂಬವೊಲಾಯ್ತು (ಕುವ್ಮಾಅ. ೧೪-೨೯). ಹುಲುವಿಡಿ "ಪುಲ್ವಿಡಿ' ನೋ. 
[ಹುಲು ( ಪುಲ್‌) 4 ನೊರಜು, (ಆ ನೊರಂಜು)) ಹುಲುವಿಲು "ಪುಲುವಿಲು' ನೋ. 
ಹುಲುಪಜ್‌ (ನಾ). ಕೀಳಾದುದು; ನಿಂದ್ಕವಾದುದು; ಕ್ಲುದ್ರವಾದುದು: | 10| ಹುಲುವಿಲೆ "ಪುಲುವಿಲು' ನೋ. 
ಹುಲುಪಚೆಯ ದೇವಾಳಿ ತ್ರಿಪುರದ ನೆಲನ ಮೆಟ್ಟಿತು (ಕುವ್ಮಾಕ. ೭-೨೭). ಹುಲುವೂಟ (ನಾ). ಸಾಮಾನ್ಕವಾದ ಉಣಿಸು: ಹಿಂದೆ ಭಕ್ತದ್ರೋಹಿಯಂ ನೀ 
ಹುಲುಪಚೆಯತನ ಎ ಕ್ಲುದ್ರವಾದ ವರ್ತನೆ: ಓಡಿ ಬದುಕುವ ಹುಲುಪಜೆಯ ಕೊಂದು ಬಂದೆಯಿತ್ತಲೂಟಕೆ ಬಂದೆಯಾ ಹುಲುವೂ!ಪಾಠಾಂ. ಊ।ಟವಿನ್ನೆಹಗಿಂಪಹುದು 
ತನ ಹೆಮ್ಮೆಯೇ ಕ್ಷತ್ರಿಯರ ಮಕ್ಕಳಿಗೆ (ಕುವ್ಮಾದ್ರೋ. ೨-೩೮). | (ಬಸಪ. ೬೧-೧೯). [ಹುಲು (ಆ ಪುಲ್‌) + ಊಟ) 


(ಹುಲು (ಆ ಪುಲ್‌) * ಪಜ) ಹುಲುವೆ , ಹುಲವೆ, ಹುಲಿವೆ (ನಾ). ಒಂದು ಬಗೆಯ ಸಸ್ಮ: ಹೊನಾಲ್‌, 
ಹುಲುಬಡು (ನಾ). ಸಾಮಾನ್ಯವಾದ ಸಣ್ಣ ಬಡು: ಗತಿ ಮತಿಯೆಂಬ ಇಕ್ಕೆಲದ |15| ಹುಲುವೆ, ಹುನಗಲು (ಮೈಔಗಿ ೭೪-೧೫೪). ಹುಲವೆ: ಬಿಳಿಪಾದ್ರಿ, ಹುದೆ, ಬಿಲ್ಲ, 
ಸೂರಿಗೆ ನಿಶ್ಚಯವೆಂಬ ಹುಲುಬಡುವ ಹಾಕಿ (ಸಕವ.ಕ ಓ ೧೩೬-೫೨೦). | | ಹುವ್ವುಲವೆ, ಹುಲವೆ (ಮೈಔಗಿ ೭೨-೧೪೭೬). ಹುಲಿವೆ: "“ಹೊನಾಲ್‌, ಹುಲಿವೆ, 
(ಹುಲು (< ಪುಲ್‌) 4 ಬಡು) ಹುನಗಲು, ಮರವ, ಬಿಳಿಮತ್ತಿ'' (ಸಸ್ಮನಿ. ೧೨೭). "ಹುಡುವೆ' ಪರಾ. 11 
ಹುಲುಬನ್ನಿ , ಹುಲಬನ್ನಿ, ಹುಲ್ಲುಬನ್ನಿ (ನಾ). ಹುಲ್ಲುಗಾವಲಿನ ಮೇಲೆ | | ಹುಲುವೆಟ್ಟ , ಹುಲುವೆಟ್ಟು (ನಾ). ಸಣ್ಣ ಬೆಟ್ಟ; ಚಿಕ್ಕ ಬೆಟ್ಟಿ: ಕುಲಿಶ ಪರಿಯಂ 
ಹಾಕುವ ತೆರಿಗೆ: ನಾಡ ದಳವಾರಿಕೆ ಹೊರಬಳಿ ಹುಲುಬನ್ನಿ ಬಣಜಿಗರ ಯೆತ್ತಿನ xxx ತೇಕೆ ನೇಗಿಲ ಬಳಿಯ ಹುಲುವೆಟ್ಟಕೆ (ಕುವ್ಮಾಭೀ. ೧-೮). ಹುಲುವೆಟ್ಟು: ಹಾಟ್‌ದ 
(ಎಕ. ೫1, ಮೊಳಕಾ.೧-೧೫; 1557). ಹುಲಬನ್ನಿ : ಕಾಂಗ್ರೆಸ್ಸಿನ ಆದೇಶದಂತೆ ಕರನಿರಾಕರಣೆಯ |20, ಹುಲುವೆಟ್ಟುಗಳೆಣ್ಣೆಸೆಯ ಮುನ್ನೂಲ್‌ದುವೊಂದೊಂದು ಬಳಿಯ (ಮೋಹತ. ೩೬-೪೯). 
ಪುರ್ವಭಾವಿಯಾಗಿ ಹುಲಬನ್ನಿಯನ್ನು ಕೊಡಬಾರದೆಂಬ ಆಂದೋಲನವನ್ನು ಕೂಡಲೆ | (ಹುಲು (« ಪುಲ್‌) + ಬೆಟ್ಟ) 
ಸಂಘಟಿಸುವುದು . . . ಅಗತೃವೆನಿಸಿತು (ಕರವೀ. ೩೧). ಹುಲ್ಲುಬನ್ನಿ: ಸ್ಮಳಸುಂಕ, | ಹುಲುವೆಟ್ಟು "ಹುಲುವೆಟ್ಟ' ನೋ. 
ಹುಲ್ಲುಬನ್ನಿ . . . ಉಪ್ಪಿನ ಮೋಳೆ, ಆಚಾರ ಕಾಣಿಕೆ ಇವೇ ಮೊದಲಾಗಿ ಸರ್ಕಾರಕ್ಕೆ | | ಹುಲುವೊದಲು "ಪುಲ್ವೊದಲು' ನೋ. 


ಆದಾಯದ ಬಾಬುಗಳಾಗಿದ್ದವು (ಪಾಳಗಾ. ೫೧). ಹುಲುಸರವಿ "ಪುಲ್ಸರವಿ' ನೋ. 
(ಹುಲು (ಆ ಪುಲ್‌) * ಬನ್ನಿ (ಆ ಬನ್ಮಿ)] 25| ಹುಲುಸು "ಪುಲಿಸು' ನೋ. 

ಹುಲುಬೇಡ (ನಾ). ಅಲ್ಪನಾದ ಶಬರ; ಕ್ಲುಲ್ಲಕನಾದ ಕಿರಾತ: ಹುಲುಬೇಡಂ ಹುಲುಹತ್ತಿ , ಹುಲಹತ್ತಿ (ನಾ). ಒಂದು ಬಗೆಯ ಸಸ: '"ಫಲಾದಿನೀ - 

ಮುರವೈರಿಯಂ . . , ಹತಮಾಡರೇ ಪಣೆಯೊಳಂ ಪೂರ್ವಾರ್ಜಿತಂ ಹಾಗಿರಲ್‌ ಹುಲುಹತ್ತಿ'' (ಓಷಧಿ. ೧೪). ಹುಲಹತ್ತಿ: ""ನದೀಕಾಮು(ಕ ?)ಖ - ಹುಲಹತ್ತಿ'' 

(ಸೋಮೇಶ. ೩೧); ಧರಣಿಪತಿ ಹುಲುಬೇಡರನು ಸಂಹರಿಸಿ ಬಹುದಕೆ ನೀವು ಪರಿಯಂತೇಕೆ (ಓಷಧಿ. ೮೪). (ಹುಲು? + ಹತ್ತಿ (ಆ ಪಟ್ಹ್‌)) 

(ಜೀವಂಚ. ೬-೮). [ಹುಲು (ಆ ಪುಲ್‌) + ಬೇಡ) ಹುಲುಹೊರೆ (ಕ್ರಿ). ಹುಲ್ಲನ್ನು ಹರಡು: ತನ್ನೊಡಲೊಳನ್ಮಾಯಶತಮಂ 
ಹುಲುಮನುಜ (ನಾ). ಇ ಹುಲುನರ: ಅಲಸಿಕೆಯೊಳ್ಳೆನೂಲುಸಾವಿರ |30, ಮಡಗಿಕೊಂಡು ನೆಟೆ ತೊಡೆದು ಹುಲುಹೊರೆದು (ಪಾಳಾಂ. ಹುಲಿವರೆದು] ಮುಚ್ಚಿದ 

ನಳಿನಭವರಡೆಗೆಡೆವರೆಂಬಗ್ಗಳಿಕೆಯೆತ್ತಲು ಹುಲುಮನುಜ ನಾನೆತ್ತಲು (ಕುವ್ಮಾಭೀ. ಮಡಕೆಯಂದದಿ ಹೊಲ ಗೆ ಮೆಅ*ಯುತಿರಲು (ಸಿದ್ದರಾ. ೮-೨). 

೬-೩೯); ಹುಲುಮನುಜರಾದ ನಮಗೆ ಇಂಥ ಸಾಮರ್ಥ್ಯವುಂಟೆ (ನೀತಿಚಿಂ. ೫೬, ೨೬). |ಹುಲ್ಕು (ಇ ಪುಲ್‌) 3- ಹೊರೈ (ಆ ಪೊರೈ)) 

[ಹುಲು (« ಪುಲ್‌) 3- ಮನುಜ। ' |ಹುಲ್ಲರಿ (ನಾ). ಹುಲ್ಲಿನ ಗರಿ; ಗರಿಕೆಯ ಎಸಳು: ಹುಲ್ಲರಿಯ ಬಳವಿಗೆಯ 

ಹುಲುಮನುಷ್ಯ (ನಾ). - ಹುಲುನರ: ದೇವಾಸುರರ ಗೆಲಿದವನು ಹುಲುಮನುಷ್ಕರ ಬಿಗಿದುಸಿರೊಳಾಲಿಸುತ ಮೇಲೆ ಬಾಂದಳದಾಳವಳೆಯೆ ಹವಣಿಸುತ (ಮಲೆದೇ. ೩೩-೧). 

ಕೈಯಲಳಿದನೆ (ಕೌಶಿರಾ. ೩೭-೨); ಇದನ್ನು ಸಹಿಸಿಕೊಂಡು ಬದುಕುವುದು ಸಾಧ್ಯವಿಲ್ಲ | 36 [ಹುಲ್‌ (« ಪುಲ್‌) 4 ಗರಿ (ಆ ಗಜ್‌`ೌ)) 

. . . ತಾನು ಹುಲುಮನುಷ್ಯ (ಅನಾಥೆ. ೧೩೧). [ಹುಲು ( ಪುಲ್‌) 4 ಮನುಷ್ಯ] ಹುಲ್ಲಾವಲುಸುಂಕ (ನಾ). ಹುಲ್ಲುಗಾವಲಿನ ಮೇಲೆ ಹಾಕುವ ತೆರಿಗೆ; 
ಹುಲುಮಾನಿಸ "ಪುಲ್ವಾನಿಸ' ನೋ. ಗೋಮಾಳದ ಮೇಲೆ ಹಾಕುವ ಸುಂಕ: (ಮೈಗೆಜೆ. ೪, ೫, ೭೭೧). 
ಹುಲುಮಾನು , ಹುಲ್ಲುಮಾನು (ನಾ). ೧. ಚಿಕ್ಕಮಾನು; ಕ್ಲುದ್ರಮಾನು: ಮಿಗೆ [ಹುಲ್ಲಾವಲ್ಮು *- ಸುಂಕ] 


ತಿಮಿಂಗಿಲನೊಡನೆ ಹುಲುಮಾನುಗಳು ಮಾಡುವುದೇನು (ಕುವ್ಮಾದ್ರೋ. ೩-೪೨). ಹುಲ್ಲುಡಿಲು , ಹುಲುಗುಡಿಲು (ನಾ). ಹುಲ್ಲಿನಿಂದ ಮಾಡಿದ ಗುಡಿಸಲು; 
ಹುಲ್ಲುಮಾನು: ೨. (ಜಂಬುಹುಲ್ಲಿನಲ್ಲಿರುವ) ಒಂದು ಬಗೆಯ ಸಣ್ಣ |4| ಹುಲ್ಲಿನ ಜೋಪಡಿ: ಕಣ್ಣಪ್ಪನೊಡರಿಚುವೆನೆಂಬ ಹುಲ್ಲುಡಿಲೆ ಮೋಹಂ ಶಂಭುಗಂ 


ಮಾನು: ""ನಲಮಾನಃ, ಚಿಲಿಚಿಮಃ - ೨ ಕಾರಹುಲ್ಲಿನೊಳು ತಿರುಗುವ ಮಾನಿನ (ವೀಶೈಘು. ೮-೨-೨೬). ಹುಲುಗುಡಿಲು: ಎನ್ನಯ ಪಳ್ಳಿಗೀತನನೀಗ ಕೊಂಡೊಯ್ದು 

ಪೆಸರುಗಳು. ಅಂದರೆ ಜಂಬುಮಾನು, ಹುಲ್ಲುಮಾನು'' (ಸಿದ್ಧಾಂತಿ. ೮೨). ಬೇಸಣದೆ ಹುಲುಗುಡಿಲನಿ(ಪಾಠಾಂ. ಸಲಿ]ಕ್ಕುವೆನು (ಬಸಪು. ೧೮-೭). “ಪುಲ್ಲುಡಿಸಿಲ್‌' 
(ಹುಲು (< ಪುಲ್‌) * ಮಾನ್ಮು (ಆ ಮಾನ್ಸ್‌) ಪರಾ. (ಹುಲ್ಕ್‌ (< ಪುಲ್‌) * ಗುಡಿಲು (< ಗುಡಿಲ್‌)) 

ಹುಲುಮೃಗ 'ಪುಲ್ಮೃಗ' ನೋ. ಹುಲ್ಮೆದೆ , ಹುಲ್ಲುಮೆದೆ (ನಾ). ಹುಲ್ಲಿನ ಒಟ್ಟಿಲು, - ರಾಶಿ: ಮೃತವಪ್ಪುದೆಂದು 


ಹುಲುಮೊರಡಿ, ಹುಲ್ಲುಮೊರಡಿ (ನಾ). ಕ್ಲುದ್ರವಾದ ಗುಡ್ಡ; ಸಣ್ಣಗುಡ್ಡ: | «| ಕರುವಿಗೆ ಗೋವು ಹುಲ್ಮೆದೆಯ ಜೊತೆಮಾಡುವುದೆ (ಕಎಪು. ೫೦). ಹುಲ್ಲುಮೆದೆ: ಕಣದ 
ಗಿರಿಯಲಲ್ಲದೆ ಹುಲುಮೊರಡಿಯಲ್ಲಾಡುವುದೇ ನವಿಲು (ಮಹಾದೇ. ಬ. ೧೩೯-೩೧೫); ಸುತ್ತಲೂ ಹುಲ್ಲುಮೆದೆಗಳನ್ನು ಹಾಕಿದ್ದಾರೆ (ರೂಢಿ). [ಹುಲ್ಕ್‌ (< ಪುಲ್‌) *- ಮೆದೆ; 


ಹುಲ್ಲಡಕ ೮೯೨೮ ಹುಲ್ಲುಹೊರೆ 


ಹುಲ್ಲಡಕ (ನಾ). ಹುಲ್ಲಿನ ಒಟ್ಟಿಲು, - ರಾಶಿ: "“ತೃಣ್ಮಾ- ತೃಣಾನಾಂ ಸಂಹತಿ: - ಹುಲ್ಲುಗುರು (ನಾ). (ಕರಾ) ಮೈಮೇಲೆ ಉಂಟಾಗುವ ಸಣ್ಣಗಂಟು; ನರ 
ಹುಲ್ಲು ವಾಮೆ, ಹುಲ್ಲುರಾಶಿ, ಹುಲ್ಲುಹೊರೆ, ಹುಲ್ಲಮೆದೆ, ಹುಲ್ಲುಮೂಟೆ, ಹುಲ್ಲಡಕ'' ಹುಲಿ. (1 
(ಸಿದ್ಧಾಂತಿ. ೧೫೨). (ಹುಲ್ಲು ( ಪುಲ್‌) *- ಅಡಕ್ಕ] ಹುಲ್ಲುಗೊದ್ದೆ "ಹುಲ್ಲುಗುದ್ದೆ' ನೋ. 

ಹುಲ್ಲಾಳ್‌ (ನಾ). ಕ್ಲುದ್ರವ್ಯಕ್ತಿ; ಅಲ್ಪನಾದವನು: ಬಲ್ಲಾಳಂದೆಸಗಿದ ಪಾಪವಶದಿಂ | | ಹುಲ್ಲುಚಾಪೆ (ನಾ). ಹುಲ್ಲಿನಿಂದ ಮಾಡಿದ ಚಾಪೆ: (6). 
ಹುಲ್ಲಾಳಾದನೆಂದೆನುತ (ನೇಮಿಸಂ. ೩೪-೧೪೬). (ಹುಲ್ಕ್‌ (< ಪುಲ್‌) 4 ಆಳ್‌) 5 [ಹುಲ್ಲು (« ಪುಲ್‌) *- ಚಾಪೆ] 

ಹುಲ್ಲಾಳೆ (ನಾ). ಒಂದು ಬಗೆಯ ಸಸ್ಕ; ಲಾಳಿಕಡ್ಡಿ: '"ವೀರಣಂ, ವೀರತರಂ | | ಹುಲ್ಲುಪಾಚೆ (ನಾ). ಪಾಚಿಯ ಹುಲ್ಲು: "ನಾನು' ಎಂಬುದರ ವಿಚಾರವಂತಿರಲಿ. 
-೨ ಮರಕಬ್ಬಿನ ಪೆಸರುಗಳು, ಕೆಲವರು ಲಾಳೀಕಡ್ಡಿಯೆನ್ನುವರು, ಕೆಲವರು ಒಂದು ಸಾಮಾನ್ಮ ಹುಲ್ಲುಪಾಚೆಯ ವಿಚಾರವನ್ನು ಕೂಡ ಸೋಮಾರಿಗಳಿಂದ ತಿಳಿಯಲು 
ಹುಲ್ಲಾಳೇಕಡ್ಡಿಯೆನ್ನುವರು'' (ಸಿದ್ದಾಂತಿ. ೧೫೦). (7) ಸಾಧ್ಯವಿಲ್ಲ (ಜೀವಾತ್ಮ. ೭). 'ಪಾಚಿಹುಲ್ಲು' ಪರಾ. 

ಹುಲ್ಲಿಖಹೆ (ನಾ). ಸಣ್ಣ ಇರುವೆ: ಎಲ್ಲಿ ನೋಡಿದೊಡೆ ಊರೂರ ಬಟ್ಟೆಗಳೊಳಗೆ [ಹುಲ್ಲು (ಇ ಪುಲ್‌) “- ಪಾಚೆ (ಆ ಪಾವಸೆ)] 
ಹುಲ್ಲಿಟುಹೆ ನುಸುಳಲೆಡೆಯಿಲ್ಲ (ಸಿದ್ಧರಾ. ೧-೫೯). 10| ಹುಲ್ಲುಬಂದಿಗ (ನಾ). ಒಂದು ಬಗೆಯ ಪಕ್ಷಿ (7): ಪಿಕ್ಕುಳಿಕ ಚೆಂಬೋತ ಗೀಜಗ 

(ಹುಲ್ಮ್‌ (< ಪುಲ್‌) *- ಇಟುಹೆ (ಆ ಇುಂಪೆ)] ಕುಕ್ಕು ಕೋಗಿಲೆ ಕಾಮುರುಳೆ ಬೆಳ್ಳಕ್ಕಿಯೆಲಗೊಲೆ ಹುಲ್ಲುಬಂದಿ[ಪಾಕಾಂ ಹುಲ್ಲಭಂದಿ। 
ಹುಲ್ಲು "ಪುಲ್‌' ನೋ. ಗಳಿಬ್ಬ ನೀರ್ಮುಳುಕ (ಸಾಳೃಭಾ. ೫-೨೨). |?) 
ಹುಲ್ಲು ಈಚಲ (ನಾ). ಒಂದು ಬಗೆಯ ಸಸ್ಕ: (8. "ಹುಲೀಚಲಬಳ್ಳಿ' ಪರಾ. | | ಹುಲ್ಲುಬಣಜೆ "ಹುಲ್ಲುಬಣವೆ' ನೋ. 


ಹುಲ್ಲುಕಡ್ಡಿ , ಹುಲುಕಡ್ಡಿ (ನಾ). ೧. ಹುಲ್ಲಿನ ಎಸಳು. ೨. (ಆಲಂ) |15| ಬಣವೆ ಸುತ್ತ ಬೇಲಿಹಾಕುತ್ತಿದ್ದಾರೆ (ರೂಢ). ಹುಲ್ಲುಬಣಬೆ: (8). 
ಯಃಕಶ್ಚಿತ್‌; ನಿಕೃಷ್ಟ: ಮಲ್ಲಯ್ಮನ ತೋರಿರೆ ತಾಯಿಗಳಿರಾ ಅವನಡಿ ಹುಲ್ಲುಕಡ್ಡಿ [ಹುಲ್ಲು («ಆ ಪುಲ್‌) * ಬಣವೆ (ಆ ಬಣಂಬೆ)) 
ಯಾಗಿ ಬದುಕುವೆ (ಸಿದ್ದಪು ೫-೨೬). ಹುಲುಕಡ್ಡಿ : ೧. ಸುಲಿವಂದು ಹಲ್ಲನು ಕೆರೆವಂದು | | ಹುಲ್ಲುಬನ್ನಿ "ಹುಲುಬನ್ನಿ' ನೋ. 


ಕಿವಿಯನು ಹುಲುಕಡ್ಡಿ ಕೆಲಸಕೆ ಬರದೆ (ಇಂಚಾಪ. ೧೩೯-೮೩). ಹುಲ್ಲುಭತ್ತ (ನಾ). ಒಂದು ಬಗೆಯ ಸಸ್ಕ: ""ನೀವಾರಃ- ಹುಲ್ಲುಭತ್ತ, 
ಹುಲ್ಲುಕಡ್ಡಿಗೆ ಬಗೆ ಎ (ಆಲಂ) ನಿಕೃಷ್ಟವಾಗಿ ಕಾಣು; ಕೀಳಾಗಿ ಭಾವಿಸು: 


ನೀರುಮಂಜಿ'' (ಓಷಧಿ. 6ರ). (ಹುಲ್ಲು (< ಪುಲ್‌) 1 ಭತ್ತ (< ಬತ್ತ)) 
ಹನುಮನು ಹುಲ್ಲುಕಡ್ಡಿಗೆ ಬಗೆಯದಿದ್ದನು ನಿಖಿಳ ಕೈದುಗಳ (ತೊರರಾ. ೫-೭-೨೦). ಹುಲ್ಲುಮಣಿ (ನಾ). ಒಂದು ಬಗೆಯ ಮಣಿ; ನೀಲರತ್ನ (7): ಗಿರುಗಟೆ 
ತೊಡಕುವಳೆ ವಂಕಿ ಕಲ್ಲಮಣಿ ಪದ್ಮಮಣಿ ಪುತ್ರಜೀವಿಯ ಹುಲ್ಲುಮಣಿ ಪಟಿಕವಣಿ 
ಭೂಷಣಂ (ಗುರುಚಾ. ೩-೫೦). [ಹುಲ್ಲಿ (ಆ ಪುಲ್‌) 4 ಮಣ್ಣಿ] 
ಹುಲ್ಲುಮಣಿಯ (ನಾ). ಸಾರ್ವಜನಿಕ ಹುಲ್ಲುಗಾವಲಿನ ಅಧಿಕಾರಿ; 
ಗೋಮಾಳದ ಪಾಲಕ: (6). [ಹುಲ್ಲು (ಆ ಪುಲ್‌) 4 ಮಣಿಯ] 
ಹುಲ್ಲುಮನೆ "ಪುಲ್ಪನೆ' ನೋ. 
ಹುಲ್ಲುಮಾನು "ಹುಲುಮಾನು' ನೋ. 


ಹುಲ್ಲುಮೆದೆ "ಹುಲ್ಕೆದೆ' ನೋ. 
ಹುಲ್ಲುಮೊರಡಿ "ಹುಲುಮೊರಡಿ' ನೋ. 
| 


[ಹುಲ್ಲು (< ಪುಲ್‌) ೬ ಕಡ್ಡಿ) 
ಹುಲ್ಲುಖಾಣ (ನಾ). ದನಕರುಗಳ ಆಹಾರ; ಹುಲ್ಲು; ಮೇವು: ಕಲ್ಲನಂದಿಯ 
ನೆಬ್ಬಿಸುತಂ ಹು[ಪಾಕಾಂ. ಪು]ಲ್ಲುಖಾಣ(ಪಾಕಾಂ. ಕವಣ]ವನಿಕ್ಕಿ ಮೆಲಿಸಿದ 
ನೆಲ್ಲರಟ್‌ಯಲು ಜೋಳವಂ ಶಿವಲಿಂಗವಂ ಮಾಡಿ (ಬಸಪು. ೨೨-೨೭). 
(ಹುಲ್ಲು (« ಪುಲ್‌) * ಖಾಣ] 
ಹುಲ್ಲುಗದ್ದೆ (ನಾ). ಹುಲ್ಲು ಬೆಳೆಯುವ ಮೈದಾನ; ಗೋಮಾಳ: ಆ 
ಕುದುರೆಯು ಒಂದು ಹುಲ್ಲುಗದ್ದೆಯಲ್ಲಿ ಮೇಯುತ್ತ ನಿಂತಿರುವುದು ಅವನ ದೃಷ್ಟಿಗೆ 
ಬಿತ್ತು (ಮುಂಬಯಿ. ೪-೭೯). [ಹುಲ್ಲು ( ಪುಲ್‌) 4 ಗದ್ದೆ (ಆ ಗಟ್ಟೆ] 
ಹುಲ್ಲುಗಬ್ಬು "ಪುಲ್ಲರ್ಬು' ನೋ. 
ಹುಲ್ಲುಗಾಬು (ನಾ). ತೆನೆಯ ಕಾಳಿನ ಮೇಲಿರುವ ಹೊಟ್ಟು: ಕಾಳು 
ತುಳಿಸಿಯಾಯಿತು. ಹುಲ್ಲುಗಾಬು ತೆಗೆದು ತೂರಬೇಕು (ರೂಢಿ). 
[ಹುಲ್ಲು («ಆ ಪುಲ್‌) 4 ಗಾಬು) 
ಹುಲ್ಲುಗಾವಲು (ನಾ). ಐ ಹುಲ್ಲುಗದ್ದೆ: ದಟ್ಟವಾದ ಹಚ್ಚಹಸುರು ಹುಲ್ಲು 
ಗಾವಲಿನ ಮೇಲೆ ಬಹು ಎತ್ತರದಲ್ಲಿ ಹಾರಾಡುತ್ತಿದ್ದ ಬಾನಾಡಿಗಳು (ಪುನರು. ೨೬೩); 
ಸೂರ್ಯ ಮುಳುಗುವ ಹೊತ್ತಾಗಿ ಹುಲ್ಲುಗಾವಲಿನ ಬೆಳಸೆಲ್ಲ ಹೊಂಬಣ್ಣವನ್ನು ತಳೆದಿತ್ತು 
(ಯೋಧಪು. ೧೮). [ಹುಲ್ಲು ( ಪುಲ್‌) * ಕಾವಲು (ಆ ಕಾವಲ್‌) 
ಹುಲ್ಲುಗುಂಚೆ (ನಾ). (ವೈದಿಕಾಚಾರದಲ್ಲಿ ಬಳಸುವ) ದರ್ಭೆಕಟ್ಟು, - 
ಕಂತೆ: ಚಂಚಲಮನವೆ ನಿನಗೆಷ್ಟು ಪೇಳಿದರೇನು ವಂಚನೆ ಬಿಡದಲೆ ಚರಿಸುತಿಪ್ಪೆ ಹಂಚು 
ನೋಡಿಕೊಂಡು ಮೊಗವ ತಿರುಹಿದಂತೆ ಕಿಂಚಿತ್ತುವಾದರು ಸುಖ ಬಪ್ಪುದೇ ಸಂಚಗಾರಕೆ 
ಭಕುತಿ ಸಂಪಾದಿಸು ಹುಲ್ಲುಗುಂಚೆಯಿಂದಲಿ ಮೋಕ್ಬವಾಗುವುದೇ (ಎಸಾಸು. ೨೦-೬).  |40 
(ಹುಲ್ಲು (< ಪುಲ್‌) 3 ಗುಂಚೈ ( ಗುಚ್ಛ?) 
ಹುಲ್ಲುಗುಡಿಸಲು "ಪುಲ್ಲುಡಿಸಿಲ್‌' ನೋ. ಹುಲ್ಲುಹಸಲೆ (ನಾ). ಅಚ್ಚಹಸಿರಾದ ಹುಲ್ಲು; ಹಸಿರುಹುಲ್ಲು: ಪಾಂಡವರು 
ಹುಲ್ಲುಗುದ್ದೆ , ಹುಲ್ಲುಗೊದ್ದೆ (ನಾ). ಹುಲ್ಲಿನ ರಾಶಿ; ಬಣವೆ: ಏನು ಮಾಡು ಒಂದುದಿನ ಚಿಂತಾಕ್ರಾಂತರಾಗಿ ಹುಲ್ಲುಹಸಲೆಯ ಮೇಲೆ ಕುಳಿತಿದ್ದರು (ವಚಭಾ. ೧೨೭); 
ತಿದ್ದ? ಹುಲ್ಲುಗುದ್ದೆಯ ಮರೆಗೆ ಆ ಹಾಳು ಕೀರ್ತನಕಾರ ಪ್ರಿಯಾಗಿಗೆ ಮಾಡಿದ್ದನ್ನು? ಅವರೆಲ್ಲರೂ ಮನೆಯ ಮುಂದಣ ಹುಲ್ಲುಹಸಲೆಯ ಮೇಲೆ ಆಡಲು ಹೋದರು 
(ಮೂರುದಾ. ೨೮೪). ಹುಲ್ಲುಗೊದ್ದೆ: ಮನೆಯ ಹಿಂದಿನ ಹುಲ್ಲುಗೊದ್ನೆಯ ಮರೆಯಲ್ಲಿ | | (ಪುನರು. ೫೫). [ಹುಲ್ಲು ( ಪುಲ್‌) 4 ಹಸಲೆ (ಆ ಪಸಲೆ)) 
(ಮೂರುದಾ. ೨೪೨). (ಹುಲ್ಲು (« ಪುಲ್‌) * ಗುದ್ದೆ] ಹುಲ್ಲುಹೊರೆ "ಪುಲ್ಪೊಅ*' ನೋ. 


[ಹುಲ್ಲು (ಆ ಪುಲ್‌) * ಈಚಲ (ಆ ಈಂಚಲ್‌)] ದ » ಹುಲ್ಲುಬಣಬೆ (ನಾ). ಹುಲ್ಲಿನ ರಾಶಿ, -ಒಟ್ಟಿಲು: ಹುಲ್ಲು 
| 


ಹುಲ್ಲುಸರಡು (ನಾ). ಒಂದು ಬಗೆಯ ಸಸ್ಮ: ""ಚೋರಕಂಡಿಕಮೆನಲು 
ಹುಲ್ಲುಸರಡೆನಿಸಿಕ್ಕು'' (ಮಂಗರಾ. ೪೩-೪೦). (ಹುಲ್ಲು (ಆ ಪುಲ್‌) 4 ಸರಡು ?] 

ಹುಲ್ಲುಸುಲ್ಲಿಗಿಡ (ನಾ). ಒಂದು ಬಗೆಯ ಗಿಡ: (ಮೈಔಗಿ. ೪೨-೮೨೭). 

[ಹುಲ್ಲುಸುಲ್ಲಿ * ಗಿಡ (ಆ ಗಿಡು)] 

ಹುಲ್ಲುಹಕ್ಕಲು (ನಾ). ಹುಲ್ಲು ಬೆಳೆಯುವ ಮೈದಾನ; ಹುಲ್ಲು 
ಗಾವಲು; ಗೋಮಾಳ: ಹಳ್ಳಿಪಳ್ಳಿಗಳಲ್ಲಿ ಹುಲ್ಲುಹಕ್ಕಲು ಬಳ್ಳಿಗಿಡ ಮರ ಸಿಕ್ಕಂತೆ 
ತಾವಾಗಿ ಹುಟ್ಟಿ ಬೆಳೆವಂತೆ (ಇಪ್ಪಕ. ೩೭೯). 

(ಹುಲ್ಲು (ಆ ಪುಲ್‌) * ಹಕ್ಕಲು ( ಹಕ್ಕಲ್‌)] 

ಹುಲ್ಲುಹಣ (ನಾ). ಒಂದು ಬಗೆಯ ಸುಂಕ; ಹುಲ್ಲಿನ ಮೇಲೆ ಹಾಕುವ ತೆರಿಗೆ: 
೧. ಮನೆದೆರಿಗೆ ೨. ಹುಲ್ಲುಹಣ . . . ೧೯. ಕೌದಿಯ ತೆರಿಗೆ - ಈ ಮೇರೆಗೆ ಹತ್ತೊಂಬತ್ತು 
ಬಾಬುಗಳನ್ನು ರೈತರಿಗೆ ನಿಷ್ಯರ್ಷೆಮಾಡಿಸಿ (ಮಹಾವಂ. |, ೧೨೪); ಈ ವೃತ್ತಿಗೆ ಸಲುವ 
. * . ಹುಲ್ಲುಹಣ ಚರಾದಾಯ ಹೊರಾದಾಯ (ಹುಟ್ಟಿಹ. ೩). 

[ಹುಲ್ಲು (< ಪುಲ್‌) 3- ಹಣ (« ಪಣವು)) 


35 


ಹುಲ್ಲೆ 'ಪುಲ್ಲೆ' ನೋ. 

ಹುಲ್ಲೆಕರು (ನಾ). ಜಿಂಕೆಯ ಮರಿ: ಆ ಮೃಗಶಾಲೆಯಲ್ಲಿ ಹುಲಿ, ಕರಡಿ . . . 
ಹುಲ್ಲೆಕರು, ಕಡವೆ . . . ಮುಂತಾದ ನಾನಾಬಗೆಯ ಮೃಗಗಳಿದ್ದುವು (ಒಡೆಕ. ೫). 

(ಹುಲ್ಲೆ (ಆ ಪುಲ್ಲೈ) *- ಕರು (ಆ ಕಜ್ಮು)] 

ಹುಲ್ಲೆಗಣ್‌ "ಪುಲ್ಲೆಗಣ್‌' ನೋ. 

ಹುಲ್ಲೆಗಣ್ಣು "ಪುಲ್ಲೆಗಣ್‌' ನೋ. 

ಹುಲ್ಲೆನೆಗೆ (ನಾ). ಜಿಂಕೆಯ ನೆಗೆತ; ಚಿಗರೆಯ ಜಿಗಿತ: ಹುಲ್ಲೆನೆಗೆ ಯೌವನವು, 
ಹೆಳವು ಮುಪ್ಪು (ಇಂಗೀತ. ೪-೧೧). [ಹುಲ್ಲೆ (ಆ ಪುಲ್ಲ) ನೆಗೆ] 

ಹುಲ್ಲೆಮರಿ "ಪುಲ್ಲೆಮಲ್‌' ನೋ. 

ಹುಲ್ಲೆವಾಲು, (ಕ್ರಿ). ಜಿಂಕೆಯಂತೆ ನೆಗೆ, - ಹಾರು : ಬಲ್ಲಾರರು ಹುಲ್ಲೆವಾಜುವರು 
(ಭರಚ. ೨೩-೨೧). (ಹುಲ್ಲೆ (ಆ ಪುಲ್ಲೈ) 1 ಪಾಟು] 

ಹುಲ್ಲೆವಾಖ್ಮ (ನಾ). ಐ ಹುಲ್ಲೆನೆಗೆ: ಹುಲ್ಲೆವಾಖಾಗಿ ಸೋಪಾನವ ದಾಂಟುತ 
ಗೆಲ್ಲದಿಂ ಬರ್ಪನ ಕಂಡು (ಭರಚ. ೫೭-೯೦). [ಹುಲ್ಲೆ (ಆ ಪುಲ್ಲೈ) * ಪಾಟು! 

ಹುಲ್ಲೊಕ್ಕಲ್‌ (ನಾ). ಕೋಲಿನಿಂದ ಬಡಿದು ಅಥವಾ ದನಗಳ ಕಾಲಿನಿಂದ 
ತುಳಿಸಿ ತೆನೆಯಿಂದ ಕಾಳನ್ನು ಬೇರ್ಪಡಿಸುವುದು; ಒಕ್ಕಲಿಕ್ಕುವಿಕೆ: (8). 

[ಹುಲ್ಲು ( ಪುಲ್‌) 3 ಒಕ್ಕಲ್‌) 

ಹುವ್ವಾಡಿಗ "ಪೂವಡಿಗ' ನೋ. 

ಹುವ್ನು 'ಪ್ಯೂ' ನೋ. 

ಹುವ್ವುಲವೆ (ನಾ). ಒಂದು ಬಗೆಯ ಸಸ್ಕ: ಬಿಳಿಪಾದ್ರಿ, ಹುದೆ, ಬಿಲ್ಲ, ಹುವುಲವೆ, 
ಹುಲವೆ (ಮೈಔಗಿ ೭೨-೧೪೭೬). (7) 

ಹುಷಾರ್‌ , ಹುಷಾರಿ, ಹುಷಾರು, ಹೋಷಿಯಾರ್‌ (ನಾ). ೧. ಎಚ್ಚರಿಕೆ; 
ಜಾಗರೂಕತೆ: ಒಂದಕ್ಕೊಂದು ಕಲೆಯದಂತೆ ಪ್ರತ್ಯೇಕ ಪ್ರತ್ಯೇಕವಾಗಿ ತೆಗೆದಿಡುವುದರಲ್ಲಿ 
ಬಹಳ ಹುಷಾರ್‌ ಆಗಿರಬೇಕು (ಗ್ರಾಮುಕ. ೫೬). ೨. ಜಾಣತನ; ಬುದ್ಧಿವಂತಿಕೆ: 
ಹುಸೇನಿ ಹುಷಾರ್‌ ಹುಡುಗನಿದ್ದಾನೆ (ರಂಗರೋ. ೨೨). ಹುಷಾರಿ: ೧. ಹುಷಾರಿಯಿಂದ 
ತಮ್ಮ ಜಾಗ್ರತೆಯಲ್ಲಿ ಇರುವದಕ್ಕೆ ಬೇಕಾಗಿ ಇದೆ (ರಾಜೇಂದ್ರ. ೬೫); ನಿನ್ನ ಹುಷಾರಿ ಮೇಲೆ 
ಸೀನಿರಬೇಡವೆ! (ಚೆಂಗೂಲಿ. ೧೬); ಚಿಕ್ಕಪ್ಪನೇನೋ ಇಂದು ಹುಷಾರಿಯಾದಂತಿದೆ 
(ಮುಂಗಾಮು. ೧೨೩). ಹುಷಾರು: ೧. ನಿಮ್ಮ ಕುತ್ತಿಗೆ ಕೊಯ್ದುಬಿಟ್ಟಾರು, ಹುಷಾರಾಗಿರಿ 
ಎಂದನು (ಪರಿಣೀ. ೪೫); ನಿನ್ನ ಪುಸ್ತಕ ಹುಷಾರಾಗಿ ನೋಡಿಕೊಳ್ಳುತ್ತೇನೆ (ಶಾಲೆಮ. ೩೨); 
ಲಕ್ಕೋಟೆಯನ್ನು ಆದರದಿಂದ ಸ್ವೀಕರಿಸಿ ಹುಷಾರಾಗಿ . . . ಓದಿದರು (ಶ್ರೀರಾಯ. ೧೮೦). 
೩. ಆರೋಗ್ಯ; ಸ್ವಸ್ಥವಾಗಿರುವಿಕೆ: ಅವಳ ಅಕ್ಕನ ವಿವಾಹಕ್ಕೂ ಮಂಗಳೆ ಹುಷಾರು 
ತಪ್ಪಿ ಬಾರದೆಹೋದುದರಿಂದ ಮಂಗಳೆಯ ಮುಖನೋಡುವ ಅವಕಾಶವೇ ಅವಳಿಗೆ 
ದೊರೆತಿಲಿಲ್ಲ (ಸರ್ವಮಂ. ೩೩೧); ಅಮ್ಮನಿಗೆ ಹುಷಾರಿಲ್ಲ (ನಡೆದಾ. ॥, ೧೧೦೪). 
ಹೋಷಿಯಾರ್‌: ೧. ಹೋಷಿಯಾರ್‌!! ನೀರವದ ಇರುಳಿನಲಿ, ಆಗೊಮ್ಮೆ ಈಗೊಮ್ಮೆ 
ಎಚ್ಚರಿಕೆಯ ಕೂಗು . . . ಹೋಷಿಯಾರ್‌ (ಆತ್ಮಾರ್ಪ. ೧). 
(ಇ- ಪಾರ. ಹುಶ್ಕಾರ್‌, ಹುಶ್ಕಾರು; ಮರಾ. ಹುಶಾರ್‌; ಹಿಂ. ಹೋಷಿಯಾರ್‌, 

ಹೋಷಿಯಾರಿ] 

ಹುಷಾರಿ "ಹುಷಾರ್‌' ನೋ. 

ಹುಷಾರು 'ಹುಷಾರ್‌' ನೋ. 

ಹುಸ್ಕಿ 'ಪುಸ್ಕಿ' ನೋ. 

ಹುಸ್ಸಿ "ಪುಸ್ಥಿ' ನೋ. 

ಹುಸಿ (ನಾ). (ಉಕ) ಮನೆಯ ಮುಂದಿನ ಬಾಗ; ಪಡಸಾಲೆ; ಮೊಗಸಾಲೆ: 
ಮಾವ ಅದೇ ಊಟ ಮುಗಿಸಿ ಹೊರಗಿನ ಹುಸಿಯಲ್ಲಿ ಕುಳಿತಿದ್ದರು (ಸ್ಫತಿಚಿ ೫೧); 
ಹೊರಗಿನ ಹುಸಿಯಲ್ಲಿ ಅಗಸರ ಸಂಗ ... ಕುಳಿತಿದ್ದನು (ಗಂಗಾಸಾ. ೫೧). [9] 

ಹುಸಿಕ "ಪುಸಿಕ' ನೋ. 

ಹುಸಿಕಾಳಗ 'ಪುಸಿಕಾಳೆಗ' ನೋ. 

ಹುಸಿಗ 'ಪುಸಿಗ' ನೋ. 


೮೯೨೯ 


10 


15 


25 


45 


ಹುಸಿಸುತ್ತು 


ಹುಸಿಗಾಯಿ (ನಾ). ಹಣ್ಣಾಗದೆ ಅಕಾಲದಲ್ಲಿ ಉದುರಿಹೋಗುವ ಕಾಯಿ; 

ಜೊಳ್ಳುಕಾಯಿ: ಆ ಗಿಡದಲ್ಲಿ ಹೆಚ್ಚಾಗಿ ಹುಸಿಗಾಯೇ ತುಂಬಿದೆ (ರೂಢಿ). 
(ಹುಸ್ಥಿ (ಆ ಪುಸ್ಥಿ) ೬ ಕಾಯ್ಕಿ (ಆ ಕಾಯ್‌) 

ಹುಸಿಗುಂಡು (ನಾ). ಕೇವಲ ಎಚ್ಚರಿಕೆಗಾಗಿ ಹಾರಿಸುವ ಗುಂಡು: ರಾಗಿ 

ಕೂಡಿಸಿ ಹುಸಿಮದ್ದು . . . ಹಾರ್ಕಾವು ಹುಸಿಗುಂಡು (ಕನ್ನಜಾ. ೧೯). 
[ಹುಸ್ಥಿ (ಆ ಪುಸ್ಲಿ) 4 ಗುಂಡು] 

ಹುಸಿಡಂಭಕ (ನಾ). ಬೂಟಾಟಿಕೆಯವನು; ಸುಳ್ಳು ಸೋಗಿನವನು: ಇಂತಪ್ಪ 
ಹುಸಿಹುಂಡ ಹುಸಿಡಂಭಕ ದುರ್ಮತಿ ಬರುಕಾಯನಿಗೆ ಅಖಂಡೇಶ್ವರ ಎಂತು 
ಮಚ್ಚುವನು (ಅಖಂಡೇ. ೯೬-೧೫). [ಹುಸಿ (< ಪುಸ್ಥಿ) *- ಡಂಭಕ (ಆ ಡಂಬಕ)] 

ಹುಸಿತನ (ನಾ). ಸುಳ್ಳುತನ; ಜೊಳ್ಳುತನ: ಜೀವಜಗದ ಕಡಲಿನಿಂದ ಮೂಡಿಬರದೆ 
ಹೊಸತನ ಮಣ್ಣುಗೂಡಿ ಹುಸಿತನ? (ಏಪಾಸೆ. ೩೩-೮). [ಹುಸ್ಲಿ ( ಪಸ್ಕಿ) 4 - ತನ) 


| ಹುಸಿನಗು (ನಾ). ೧. ಸುಳ್ಳುನಗೆ;ಕಪಟದ ನಗು. ೨. ಮೃದುನಗೆ; ಮಂದಹಾಸ: 


ಈಗ ಹುಸಿನಗು ನಕ್ಕ (ಮುಂಗಾಪು. ೭೩); ಒಲುಮೆ ಬೆರೆತ ಹುಸಿನಗುವಿನೊಂದಿಗೆ, ಪ್ರಶ್ನೆ 
ಕೇಳುವ ದನಿಯಲ್ಲಿ (ತುಂಗಭ. ೮೫). [ಹುಸ್ಥಿ (ಆ ಪುಸ್ಲಿ) + ನಗ್ಗು) 

ಹುಸಿನಗೆ (ನಾ). ೧. ಎ ಹುಸಿನಗು ೧: ಸರ್ಕಾರಿ ವಕೀಲ ಅರೆಮುಚ್ಚಿದ ಕಣ್ಣುಗಳಲ್ಲಿ 
ಕುಯುಕ್ತಿಯ ಹುಸಿನಗೆಯನ್ನು ಪ್ರಕಟಿಸುತ್ತ ನುಡಿದನು (ಪುನರು. ೪೯). ೨. ಎ ಹುಸಿನಗು 
೨: ಹುಸಿನಗೆ ನಗುತ ಗಂಡನ ಕೂಡೆ ನುಡಿದರಾ ಹುಸಿನಡುವಿನ ಸೊಬಗೆಯರು 
(ಭರಚ. ೪-೫೧); ರಂಗಣ್ಣನವರೂ ಒಂದು ಹುಸಿನಗೆಯನ್ನು, ತೂರಿ ಕೈಜೋಡಿಸಿದರು 
(ಅಪನಾ. ೧೧೨). ([ಹುಸ್ಥಿ ( ಪುಸಿ) 4 ನಗೆ] 

ಹುಸಿನಡು "ಪುಸಿನಡು' ನೋ. 

ಹುಸಿನಿದ್ದೆ "ಪುಸಿನಿದ್ದೆ' ನೋ. 

ಹುಸಿನುಡ್ಮಿ "ಪುಸಿನುಡ್ಮಿ' ನೋ. 

ಹುಸಿನುಡ್ಮಿ "ಪುಸಿನುಡ್ಮಿ' ನೋ. 

ಹುಸಿಮಣ್ಣು (ನಾ). ಬಿಗಿಯಾಗಿ ಕೂರದಿರುವ ಮಣ್ಣು; ಸಡಿಲವಾದ ಮಣ್ಣು: 
ಕೊಳಾಯಿಸಾಲುಗಳನ್ನು ಹುಸಿಮಣ್ಣಿರುವ ಇಳಿಕಲ್ಲಿನಲ್ಲಿ ಭದ್ರವಾಗಿಡಲು ೧೩ ಭದ್ರ 
ಕಾಂಕ್ರೀಟಿನ ದಿಮ್ಮಿಗಳನ್ನೂ . . . ಕೊಟ್ಟಿದೆ (ಶಿಲ್ಪನಾ. ೨೪೭). 

(ಹುಸ್ಲಿ (ಆ ಪುಸಿ) 3- ಮಣ್ಣು (ಆ ಮಣಣ್‌)] 

ಹುಸಿಮದ್ದು (ನಾ). ಕೇವಲ ಸದ್ದುಮಾಡುವ ಮದ್ದು; ಅಪಾಯಕಾರಿಯಲ್ಲದ 
ಮದ್ದು: ತಂದು ನಿಲಸ್ಕಾಳ ಸಾಲಬುರುಕಿ ಹಾಕಿಸಿ ಹೊರಗಿನ ನಗರಿ ಮ್ಯಾಲೆ ಚಾಪಹಾಕಿ 
ಹುಸಿಮದ್ದು ಹಾಕಿ ಫಿರಂಗಿ ಜಡಿಸಿ (ಲೋಕಗೀ. ೨೨೩). 

(ಹುಸ್ಥಿ ( ಪುಸಿ) 3- ಮದ್ದು («ಎ ಮರ್ದು)] 

ಹುಸಿಮಸಿ (ನಾ). ಮಿಥೈ; ಮಾಯೆ (7): ಅಣಿದೆನೆಂಬುದಕ್ಕೆ ಕುಲುಹಿಲ್ಲದೆ 
ಕುುಹಿಂಗೆ ಅವಧಿಗೊಡಲಿಲ್ಲದೆ ಹುಸಿಮಸಿಯ ಮಣಿಮಾಡದಲ್ಲಿ ಒಜಗದೆ ಪರಿಣಾಮವೇ 
ಪಥ್ಮವಾಗಿ ಅಂತರಂಗಶುದ್ಧ ಪರಿಪೂರ್ಣವಾಗಿ ನಿಂದು (ಮೋಳಿಮಾ. ೧೦೦-೩೯೭). 

[ಹುಸ್ಥಿ (ಆ ಪುಸ್ಲಿ) 4 ಮಸ?) 

ಹುಸಿಮಾತು "ಪುಸಿವಾತು' ನೋ. 

ಹುಸಿಮುನಿಸು (ನಾ). ಸುಳ್ಳುಕೋಪ; ನಟನೆಯ ಸಿಟ್ಟು: ಕಕ್ಕಿಯ ಹುಸಿಮುನಿಸಿನ 
ಕಾರಣ ಒಮ್ಮಿಂದೊಮ್ಮೆಗೆ ಹೊಳೆಯಲಿಲ್ಲ (ವಾತ್ಟಲ್ಮ. ೮೩); ವಯ್ಕಾರದ ಮುನಿಸನ್ನು 
ಪ್ರದರ್ಶಿಸಿದಳು ನನ್ನ ರಾಜ್ಞಿ. ಅದು ಹುಸಿಮುನಿಸೆಂದು ನಾನರಿಯೆನೆ ? (ರೂಪಸಂ. ೩). 

[ಹುಸ್ಥಿ (ಆ ಪುಸ್ಕಿ) 4 ಮುನಿಸು] 

ಹುಸಿಯಾಡು "ಪುಸಿಯಾಡು' ನೋ. 

ಹುಸಿವೇಷ (ನಾ). ಕೃತ್ರಿಮವೇಷ; ಮಾರುವೇಷ: ಎಲ್ಲ ಬಂಧನಗಳನ್ನು ಹರಿ 
ದೊಗೆದು ಮಾರಿ ನಿಂದು ಸತ್ಮದ ಹುಸಿವೇಷವನ್ನು ಅಸತ್ಯವನ್ನು ಭೇದಿಸಿ (ಮೋಳಿಮು. 
೭೫ ಪ್ರಸ್ತಾವನೆ); ಹುಸಿವೇಷದ ಇಂದ್ರನು "ಬರುತ್ತೇನೆ ಸ್ವಲ್ಪ ತಾಳು' ಎಂದು ಹೇಳಿ 
ನೀರುನಾಯಿಯ ಹತ್ತಿರ ಬಂದನು (ಕಪಪ ೭-೯). [ಹುಸ್ಲಿ (ಆ ಪಸ್ಕಿ) 3- ವೇಷ) 

ಹುಸಿಸುತ್ತು (ನಾ). (ಮಾತಿನ) ವ್ಯರ್ಥವಾದ ಸುತ್ತುಬಳಕೆ: ಮತ್ತಿನ ಬಿಜು 


ಹುಸಿಹುಂಜಿ 


ನುಡಿಗಳ ಹುಸಿಸುತ್ತಿನೊಳೇನವಳನೀವೊಡೀವುದು ಕುಡೆವೆಂಬುತ್ತರಮನೆ ಕುಡುವುದು | 
(ಪುಷ್ಪಪು. ೭-೫೮). [ಹುಸ್ಥಿ (« ಪುಸ್ಮಿ) * ಸುತ್ತು ಫ 

ಹುಸಿಹುಂಜಿ (ನಾ). ಸುಳ್ಳಿನ ಕಂತೆ: ಮಂಜಿನ ಮೊತ್ತ ಮಕ್ಕಳಿಗೊಂದು ಗಿರಿಯಾಗಿ 
ಅಂಜಿಸುವಂತೆ ಲೋಕದೊಳು ಜಂಜಡರಿಗೆ ವಜ್ರವಾಗಿರ್ದುದಿದು ಹುಸಿಹುಂಜಿಯ್ಯೆ ಕಂಡೆ 
ನಾನೆಂದ (ಭರಚ. ೨೯-೬೩). [ಹುಸ್ಮಿ (ಆ ಪುಸ್ಮಿ) * ಹುಂಜಿ (ಆ ಹುಂಜ್ಮ)) 

ಹುಸಿಹುಂಡ (ನಾ). ಸುಳ್ಳು ಹೇಳುವ ದುಷ್ಟ: ಇಂತಪ್ಪ ಹುಸಿಹುಂಡ ಹುಸಿ 
ಡಂಭಕ ದುರ್ಮತಿ ಬರುಕಾಯನಿಗೆ ಅಖಂಡೇಶ್ವರ ಎಂತು ಮೆಚ್ಚುವನು ಎನಗೆ 
(ಅಖಂಡೇ. ೯೬-೧೫). [ಹುಸ್ಥಿ (ಆ ಪಸ್ಟಿ) + ಹುಂಡ) 

ಹುಸಿಹುಯಿಲು (ನಾ). ಸುಳ್ಳು ಗಲಾಟೆ, - ಗಲಭೆ: ತೋಳ ಬಂತಲೇ ತೋಳಬಂತು 
ಎಂದು ಹೆದರಿಸಿದ ಕುರುಬರ ಹುಡುಗನಂತೆ ನಾನೆಷ್ಟೋ ಸಲ ಮರಣದ ಹುಸಿ 
ಹುಯಿಲೆಬ್ಬಿಸಿದ್ದೆ (ನಿರಾಭ. ೧೩೬). (ಹುಸ್ಲಿ (< ಪುಸ್ಮಿ) 3- ಹುಯಿಲು (ಆ ಪೊಯಿಲ್‌)] 

ಹುಸಿಹೂ (ನಾ). ಕಾಯಾಗದೆ ಬಿದ್ದುಹೋಗುವ ಹೂವು; ನಿಷ್ಟಲವಾಗಿ 
ಉದುರುವ ಹೂವು: (6). (ಹುಸ್ಲಿ (ಆ ಪುಸ್ಕಿ) 4 ಹ್ಮೂ (ಆ ಪ್ಯೂ)] 

ಹುಸಿಹೆದರಿಕೆ (ನಾ). ಸುಳ್ಳು ಬೆದರಿಕೆ; ಗೊಡ್ಡು ಬೆದರಿಕೆ: ಅವನು ಹುಸಿಹೆದರಿಕೆಗೆ | 
ಜಗ್ಗುವಂತಿರಲಿಲ್ಲ (ರೂಢಿ). (ಹುಸ್ಥಿ (ಆ ಪುಸ್ಮಿ) * ಹೆದರಿಕೆ] 

ಹುಸಿಹೋಗು "ಪುಸಿವೋಗು' ನೋ. 

ಹುಸೇನಿ (ನಾ). [ಸಂಗೀತ] ಒಂದು ರಾಗದ ಹೆಸರು: ಭೈರವಿ ವರಾಳಿ 
ಹುಸಾಔಸೇಡನಿ ಗುಂಡಾಕ್ರೀ . . . ವಸಂತರಾಗಂ ಇವಾದಿಯಾದ ರಾಗಂಗಳಂ ಪಾಡುತ್ತಿರೆ 
(ಹಮ್ಮಾರ. ೨-೯೦); ಹುಸೇನಿ: ೨೨ನೇ ಮೇಳಕರ್ತ ಖರಹರಪ್ರಿಯದಲ್ಲಿ ಜನ್ಮ ll 
ರಕ್ತಿರಾಗ "ರಾಗಾಂಗ-ಭಾಷಾಂಗ' ರಾಗ . . . ಕರುಣಾರಸಪ್ರಧಾನ ರಾಗ ಎಲ್ಲಾ 
ವೇಳೆಯಲ್ಲೂ ಹಾಡಬಹುದು (ಸಂಗೀಚಂ. ೧೬೧); ಯಮುನಾ, ಕಲ್ಮಾಣಿ, ಹುಸೇನಿ . . 
ಮುಂತಾದ ರಾಗಗಳು ಹಲವು ನಮ್ಮಲ್ಲಿ ನೆಲೆಗೊಂಡು ಕರ್ಣಾಟಕ ಗೌರವವನ್ನು 
ಪಡೆದಿರುವುದು (ಗಾನಕ. ೫೫). [ಇ- ಮರಾ. ಹುಸೇನೀ। 

ಹುಹುಧ್ವಾನ (ನಾ). ಚಳಿಯಿಂದುಂಟಾದ ನಡುಕವನ್ನು ಸೂಚಿಸುವ ಒಂದು 
ಅನುಕರಣಪದ: ನಡುಕಂ ಕೈಮಾಟ್‌ ದಂತಚ್ಛದಮೊಡೆದು ಹುಹುಧ್ವಾನಮುಂ |» 
ಪೊಣ್ಮೆ (ರಾಜಶೇ. ೯-೨೨). 

ಹುಳ 'ಪುಟು' ನೋ. 

ಹುಳಕ (ನಾ). ಒಂದು ಬಗೆಯ ಹಕ್ಕಿ: "ದೊಡ್ಡಹುಳಕ', 
ಪರಾ.  (?] 

ಹುಳಗ (ನಾ). (ಕರಾ) ಅನ್ನಕ್ಕೆ ಬಡಿಸಿಕೊಳ್ಳುವ ಸಾರಿನಂಥ ಒಂದು ಪದಾರ್ಥ; 
ಕುದಿಲ. (1 

ಹುಳಹಿಡಕಗಿಡ (ನಾ). ಒಂದು ಬಗೆಯ ಗಿಡ: ಹುಳುಹಿಡಕಗಿಡ, ಕ್ರಿಮಿಬಂಧ 
(ಮೈಔಗಿ. ೩೨-೬೧೭). [ಹುಳಹಿಡಕ್ಕ 3- ಗಿಡ (ಆ ಗಿಡು)) 

ಹುಳ್ಳಿ "ಪುಟ್‌' ನೋ. 

ಹುಳ್ಳಿ "ಪುಳ್ಳಿ' ನೋ. 

ಹುಳಿಆಚಲು (ನಾ). ಒಂದು ಬಗೆಯ ಸಸ್ಕ: ಬಸವನ ಪಾದ, ಹುಳಿಆಚಲು 
(ಮೈಔಗಿ. ೧೨-೨೦೯). (ಹುಳಿ? * ಆಚಲು) 

ಹುಳಿಇಪ್ಪೆ (ನಾ). ಒಂದು ಬಗೆಯ ಇಪ್ಪೆಯ ಮರ: ಹುಳಿಇಪ್ಪೆ (ಮೋಹ): 
ತಕ್ಕಮಟ್ಟಿಗೆ ಎತ್ತರವಾಗುತ್ತದೆ. ಇದರ ಬೀಜದಿಂದ ಎಣ್ಣೆ ಹೊರಡುತ್ತದೆ. ಅದರಿಂದ 
ಮೇಣಬತ್ತಿಗಳಾಗಬಹುದು (ಕಧಾಗೆ. ೫೦). [ಹುಳ್ಳಿ (ಆ ಪುಳ್ಳಿ) + ಇಪ್ಪೈ (ಆ ಇರ್ಪೆ)) 

ಹುಳಿಓಮ (ನಾ). ಒಂದು ಬಗೆಯ ಸಸ್ಮ: ಕಾಡುಓಮ, ಹುಳಿಓಮ 
(ಮೈಣಗಿ. ೨೦-೩೬೬). [ಹುಳಿ? + ಓಮ] 

ಹುಳಿಕುಡಿ "ಹುಳಿಗುಡಿ' ನೋ. 

ಹುಳಿಗ (ನಾ). ಒಂದು ಬಗೆಯ ಔಷಧೀಸಸ್ಮ: "ಅ 
ತಾಹುಳಿ'' (ಓಷಧಿ. ೩). "ಪುಳಿಕೆ' ಪರಾ. (?] 


"ಸಣ್ಣಹುಳಕ' 


ತೃಮ್ಲ - ತನೆಲೆ ? ಹುಳಿಗ, 


೮೯೩೦ 


A ಹುಳಿದಾಳಿದ (ನಾ). ಎ 


ಹುಳಿನೀರು 


ಕಿಲುಬುಗಟ್ಟದು ರುಚಿಗೆಡದು (ಇಂಚಾಪ. ೨೨೨-೧೦೦); ಕೆಳಗೆ ಇಕ್ಕಟ್ಟಿಗೆ ಸಿಲುಕಿದ ಅಪಾರ 
ವಾದ ಸಸ್ಮಸಮೃದ್ಧಿಯು ಕೊಳೆತು ಹುಳಿಗಟ್ಟಿ ಸರಾಯಿಯಂತಿರುವ ಈ 
ಎಣ್ಣೆಯನ್ನುಂಟುಮಾಡಿತು (ಬಾಲಪ್ರ. 1, ೩೫). [ಹುಳ್ಳಿ (< ಪುಳ್ಳಿ) + ಕಟ್ಟು, 

ಹುಳಿಗಲಸು (ಕ್ರಿ). ಹುಳಿಯನ್ನು ಬೆರಸು; ಆಮ್ಲವನ್ನು ಸೇರಿಸು: ಹುಳಿಗಲಸಿದರೆ 
ಕೊಡನ ಹಾಲವೊಲಳಿವುದೇ ಕ್ಷೀರಾಂಬುನಿಧಿ (ತೊರರಾ. ೩-೭-೪೧); ಕ್ಷೀರದೊಳು 
ಹುಳಿಗಲಸಿದಂದದಿ . . . ಪಾರಮಾರ್ಥಿಕವಪ್ಪ ಸುಖಸಾಕಾರ ಸಾಗರದೊಳಗೆ ಮಿಶ್ರಿತ 
ಘೋರತರ ಸಂಸಾರದುಬುವಿದೆಂದನು (ಅಮೃತ. ೧೦-೧೬). 

(ಹುಳ್ಳಿ (ಆ ಪುಳ್ಳಿ) 4 ಕಲಸು ] 

ಹುಳಿಗಾಯ್‌, ಹುಳಿಗಾಯಿ (ನಾ). ೧. ಹುಳಿರುಚಿಯಿರುವ ಕಾಯಿ. ೨. ಕಾಯಿಯು 
ಹಣ್ಣಾಗುವುದಕ್ಕೆ ಮುಂಚಿನ ಸ್ಥಿತಿ; ಪಾಡುಗಾಯಿ: ನನೆಮುಗುಳ್‌ ನನೆಕುಸುಮ 
ನಸುಗಾಯ್‌ ಕನರುಗಾಯ್‌ ಕಸುಗಾಯಿ ಹುಳಿಗಾಯ್‌ ತನಿರಸದ . . . ಘನತರದ 
ಸಹಕಾರ ಸಹ ಸುರವನ ಕದಂಬಕವೆಸೆದುದು (ತೊರರಾ. ೫-೩-೧೪). ಹುಳಿಗಾಯಿ: 
೧. ಕಕ್ಕೆಯದು ಕಹಿಗಾಯಿ ಬಿಕ್ಕೆಯದು ಹುಳಿಗಾಯಿ (ಸರ್ವಜ್ಞ. ೧೭೯೬). 

[ಹುಳ್ಳಿ (ಆ ಪುಳ್ಳಿ) *- ಕಾಯ್‌) 
5| ಹುಳಿಗಾಯಿ "ಹುಳಿಗಾಯ್‌' ನೋ. 
ಹುಳಿಗಿಡ (ನಾ). ಒಂದು ಬಗೆಯ ಗಿಡ: (ಮೃಔಗಿ ೬೦-೧೨೦೮). 
[ಹುಳ್ಳಿ (< ಪುಳ್ಳಿ) * ಗಿಡ (< ಗಿಡು)) 

ಹುಳಿಗುಡಿ, "ಹುಳಿಕುಡಿ' (ನಾ). ಒಂದು ಬಗೆಯ ಹುಳಿಸೊಪ್ಪನ್ನು ಬಿಡುವ 
ಸಸ್ಮ; ಪುಳ್ಳಂಪುರುಚೆ (2): ಹುಳಿಗುಡಿ ಹೆಮ್ಮಿಟಿಲಿ ಬಿಳಿಯ ಗುಂಜಿಯ ಬೇರಂ 
ಘಳಲನೆ ನಸ್ಕಂಗೆಯ್ಕೆ (ಖಮದ. ೫-೬೮). ಹುಳಿಕುಡಿ: ""ಘೋರಾಮ್ಲಿ (ಪಾಕಾಂ. ಮ್ರ, ವ್ರ) 
ಹುಳಿ [ಪಾಠಾಂ. ಳು) ಕು!ಪಾಶಾಂ. ಗು)ಡಿ'' (ಮಂಗರಾ. ೪೪-೪೫). 

(ಹುಳ್ಳಿ (ಆ ಪುಳ್ಳಿ) *- ಕುಡಿ] 


ಹುಳಿಗೂಡು (ಕ್ರಿ). ಎ ಹುಳಿಗಲಸು: ಹುಳಿಗೂಡಿದ ಆಹಾರವನ್ನು ಹೆಚ್ಚಾಗಿ 
ತೆಗೆದುಕೊಂಡಿದ್ದರೆ . . . ವೇಗಗೂಡಿ ನಡೆವುದು (ಸಕವೈೆ. ೧೨). 
[ಹುಳ್ಳಿ (ಆ ಪುಳ್ಳಿ) 1 ಕೂಡು) 
" ಹುಳಿಚಕ್ಕವತ್ತ, ಹುಳಿಚೆಕ್ಕವತ್ತ (ನಾ). ಚಕ್ಕವತ್ತದಲ್ಲಿ ಒಂದು ಬಗೆ: 


""ಲಿಕುಚಂ-ಹುಳಿಚಕ್ಕವತ್ತ'' (ಒಷಧಿ. ೧೪೩). ಹುಳಿಚೆಕ್ಕವತ್ತ: ""ಆಮ್ಲವಾಸ್ತುಕಂ, 
ಹುಳಿಚೆಕ್ಕವತ್ತ'' (ಓಷಧಿ. ೧೨). (ಹುಳ್ಳಿ (ಆ ಪುಳ್ಳಿ) 4 ಚಕ್ಕವತ್ತ (ಆ ಚಕ್ಕವತ್ತಿ)) 
ಟಗ ಹುಳಿಚುಕ್ಕಿ, ಹುಳುಚಿಕ್ಕ (ನಾ). ಹುಳಿಯ ಸೊಪ್ಪನ್ನು ಬಿಡುವ 
ಒಂದು ಬಗೆಯ ಸಸ್ಕ; ಪುಳ್ಳಂಪುರುಚೆ: ಉಪ್ಪು ಉಪ್ಪಿನಸೊಪ್ಪು, ಪುಟ್ಟಂಪುರುಳೆ, 


ಪುಳ್ಳಂಪುರಚಿಸೊಪ್ಪು, ಹುಳಿಚಿಕ್ಕ (ಮ್ಮಣಗಿ. ೫೯-೧೧೭೭). ಹುಳಿಚುಕ್ಕಿ: ಕೇಸಿನದಡಿ, 
ಹುಳಿಚುಕ್ಕಿ, ಸೀಗೆಸೊಪ್ಪು - ಅಂದ್ರೇನು ಗೊತ್ತೆತಂತ ಅಕೆಗೆ (ಬೆಳುಮ. ೨೫೮). 
ಹುಳುಚಿಕ್ಕ: (6). [ಹುಳ್ಳಿ (ಆ ಪುಳ್ಳಿ) 4 ಚಿಕ್ಕ ೧) 


ಹುಳಿಚುಕ್ಕಿ "ಹುಳಿಚಿಕ್ಕ' ನೋ. 

೬| ಹುಳಿಚೆಕ್ಕವತ್ತ "ಹುಳಿಚಕ್ಕವತ್ತ' ನೋ. 

ಹುಳಿತೇಗು "ಪುಳಿದೇಗು' ನೋ. 

ಹುಳಿದಾಳಲು (ನಾ). ಹುಳಿಯಾದ ಒಂದು ವ್ಯಂಜನ, - ಪಲ್ಕ; ತಾಳಿದ: 
ಮೊಕಚಿಟ್ಟಿಯಾದೊಡೆ ಹುಳಿದಾಳಲುಗಳ ನಿಕರವ ಸವಿದರೇನೆಂಬೆ (ಜ್ಞಾನಚ. ೩೯-೧೨೮). 

[ಹುಳ್ಳಿ (ಆ ಪುಳ್ಳಿ) 1 ತಾಳಲು (ಆ ತಾಳಿಲು)) 

ಹುಳಿದಾಳಲು : ಹುಳಿದಾಳಿದ ಸಾಜು ಶಿಖರಿಣಿ 

ಬಹುಕೂಟದಳೆದ ನಿಂಬೆಯ ಹಣ್ಣ ಸವಿದು (ಮೋಹತ. ೩-೫೩). 
(ಹುಳ್ಳಿ (ಆ ಪುಳ್ಳಿ) * ತಾಳಿದ] 

ಹುಳಿದೇಗು "ಪುಳಿದೇಗು' ನೋ. 

ಹುಳಿನಾಣಲು (ನಾ). ಒಂದು ಬಗೆಯ ಸಸ್ಯ: "ಇಕ್ಸಿಕಾ - ಹುಳಿನಾಣಲು'' 
(ಓಷಧಿ. ೧೩). [ಹುಳ್ಳಿ (ಆ ಪುಳ್ಳಿ) * ನಾಣಲು (ಆ ನಾನಲ್‌)] 


ಹುಳಿಗಟ್ಟು (ಕ್ರಿ). ಹುಳಿಯಾಗು; ಕೆಡು: ಹಳಸದು ಕೊಳೆಯದು ಹುಳಗಟ್ಟಿಕೊಳ್ಳದು | I (ನಾ). ಹುಳಿಯಾದ ನೀರು: ಈಳಿ ನಿಂಬೆ ಮಾವು ಮಾದಲಕ್ಕೆ 


ಹುಳಿಪದಾರ್ಥ 


ಹುಳಿನೀರನೆಆೆದವರಾರಯ್ಕ (ಮಹಾದೇ. ಬ. ೧೦-೩); ಮೆಣಸನ್ನು ಹುಳಿನೀರಿಗೆ ಬೆರಸಿ ಐದು | 
ನಿಮಿಷ ಕುದಿಸಬೇಕು (ಅಡುಸೌ. ೧೧೦). [ಹುಳ್ಳಿ (ಆ ಪುಳ್ಳಿ) 4 ನೀರು (< ನೀರ್‌) 
ಹುಳಿಪದಾರ್ಥ (ನಾ). ಹುಳಿರುಚಿಯಿರುವ ತಿನಿಸು: ಅವನಿಗೆ ಹುಳಿಪದಾರ್ಥ 
ವೆಂದರೆ ಇಷ್ಟ (ರೂಢಿ). [ಹುಳ್ಳಿ (ಆ ಪುಳ್ಳಿ) *- ಪದಾರ್ಥ] 
ಹುಳಿಪಲ್ಯ (ನಾ). ಎ ಹುಳಿದಾಳಲು: «8. [ಹುಳ್ಳಿ (ಆ ಪಳ್ಳಿ) * ಪಲ್ಮ) 
ಹುಳಿಬಸಲೆ (ನಾ). ಹುಳಿಯಾಗಿರುವ ಬಸಲೆಸೊಪ್ಪು: ಹುಳಿಬಸಲೆ . . . 
ಬಿಸಿನೀರಿನಲ್ಲಿ ಪುಟವಿಕ್ಕಿ . . . ಸೇವಿಸೆ ಶ್ವಾಸಖಾಸ . . . ಮುಂತಾಗಿ ಗುಣಮಕ್ಕುಂ 
(ಸಕವೈ. ೨೩೫). [ಹುಳ್ಳಿ (< ಪುಳ್ಳಿ) + ಬಸಲೆ] 
ಹುಳಿಬಾಳೆ (ನಾ). ಹುಳಿರುಚಿಯ ಬಾಳೆ: ತೀವಿಹ ಸುರಸಬಾಳೆ ಹುಳಿಬಾಳೆ 
ಚಿಟಬಾಳೆ (ನವಮೋ. ೨೪-೪೯). [ಹುಳ್ಳಿ (ಆ ಪುಳ್ಳಿ) *- ಬಾಳೆ (ಆ ಬಾಟ್‌ೆ)] 
ಹುಳಿಬೇಲ (ನಾ). ಒಂದು ಬಗೆಯ ಬೇಲ; ನಾಯಿಬೇಲ: ""ಸ್ವಾದುಕಂಟಕ: | 
. ವ್ಯಾಘ್ರಪಾದ್‌ - ೫ ಹುಲುಮಾಣಿಕಮರದ ಹೆಸರು. ನಾಯಿಬೇಲ, 
ಹುಳಿಬೇಲ'' (ಸಿದ್ಧಾಂತಿ. ೧೨೦). [ಹುಳ್ಳಿ (< ಪುಳ್ಳಿ) 4 ಬೇಲ (ಆ ಬೆಳಲ್‌)) 
ಹುಳಿಬೇಳಲಕಾಯಿ (ನಾ). ಒಂದು ಬಗೆಯ ಬೇಳಲಕಾಯಿ: ""ಆಮ್ಲಫಲಂ- 
ಹುಳಿಬೇಳಲಕಾಯಿ'' (ಓಷಧಿ. ೧೧). [ಹುಳಿಬೇಳಲ್ಲ 4 ಕಾಯ್ಕಿ (ಆ ಕಾಯ್ಕ್‌)] 
ಹುಳಿಮಂಗರವಳ್ಳಿ (ನಾ). ಒಂದು ಬಗೆಯ ಬಳ್ಳಿ: ಹುಳಿಮಂಗರವಳ್ಳಿ, ತಳವಾರನ 
ಬಳ್ಳಿ (ಮೃಔಗಿ. ೨೨-೩೯೯). [ಹುಳ್ಳಿ (ಆ ಪುಳ್ಳಿ) “# ಮಂಗರವಳ್ಳಿ (ಆ ಮಂಗುಜುವಳ್ಳಿ)) 
ಹುಳಿಮಜ್ಜಿಗೆ (ನಾ). ೧. ಹುಳಿಯು ಹೆಚ್ಚಾಗಿರುವ ಮಜ್ಜಿಗೆ: ಅಂಬಲಿಗೆ 
ಹುಳಿಮಜ್ಜಿಗೆ ಸೇರಿಸಿ ಕುಡಿದರೆ ಒಳ್ಳೆಯದು (ರೂಢ). ೨. ಒಂದು ಬಗೆಯ ಸಸ್ಕ: 


15 


""ಧಾಮನ-ಉತ್ತರಣೆ, ಹುಳಿಮಜ್ಜಿಗೆ'' (ಓಷಧಿ. ೮೧). [ಹುಳ್ಳಿ (ಆ ಪುಳ್ಳಿ) 4 ಮಜ್ಜಿಗೆ] |20 
ಹುಳಿಮಧುರ (ನಾ). ಹಿತವಾದ ಹುಳಿ: ಹೊಸ ಆಸೆ ಆಕಾಂಕ್ಷೆ ಆದರ್ಶಗಳು 
ನಾಲ್ಕಾರುವರ್ಷಗಳಲ್ಲಿ ತಲೆದೋರಿ ತಿಳಲಿನ ಕಸುಕನ್ನು ಮೆಲ್ಲನೆ ಹುಳಿಮಧುರ 
ಗೊಳಿಸತೊಡಗುತ್ತವೆ (ಗಂಮಾಯಿ. ೧೭೭). [ಹುಳ್ಳಿ (ಆ ಪುಳ್ಳಿ) 4 ಮಧುರ] 
ಹುಳಿಮಾದಲ (ನಾ). ಮಾದಲದಲ್ಲಿ ಒಂದು ಬಗೆ: ""ಅಧ್ರುಕೇಸರ:- ಹುಳಿ 
ಮಾದಲ'' (ಓಷಧಿ. ೧೨). [ಹುಳ್ಳಿ (< ಪುಳ್ಳಿ) + ಮಾದಲ) 
ಹುಳಿಮಾವು "ಪುಳಿಮಾವು' ನೋ. 
ಹುಳಿಮೊಗ (ನಾ). (ಆಲಂ) ಅತೃಪ್ತಿ, ಅಸಮಾಧಾನ, ಅಸಹ್ಮಭಾವನೆಗಳನ್ನು 
ವ್ಯಕ್ತಪಡಿಸುವ ಮುಖ: ನಾನು ಹುಳಿಮೊಗ ಮಾಡಿಕೊಂಡು . . . ಬಾಗಿಲಲ್ಲಿ 
ನಿಂತಿದ್ದೆ (ಸ್ಮೃತಿಚಿ. ೨೬೫). [ಹುಳ್ಳಿ (ಆ ಪುಳ್ಳಿ) *- ಮೊಗ] 
ಹುಳಿಮೊಸರು "ಪುಳಿಮೊಸರ್‌' ನೋ. 30 
ಹುಳಿಯಂಬಳಕ (ನಾ). ಹುಳಿಯಾದ ಅಂಬಳಕ; ಹುಳಿಮಜ್ಜಿಗೆ ಸೇರಿಸಿದ 
ಗಂಜಿ: (8). [ಹುಳ್ಳಿ (ಆ ಪುಳ್ಳಿ) 4 ಅಂಬಳಕ (< ಅಂಬಕಳ)] 
ಹುಳಿಯಂಬಲಿ (ನಾ). ಹುಳಿಯಾದ ಅಂಬಲಿ: ರೈತರು ಬೆಳಗ್ಗೆ ಹುಳಿಯಂಬಲಿ 
ಕುಡಿದು ದುಡಿಮೆಗೆ ಹೋಗುತ್ತಾರೆ (ರೂಢಿ). (ಹುಳ್ಳಿ (ಆ ಪುಳ್ಳಿ) + ಅಂಬಲಿ] 
ಹುಳಿಯನ್ನ "ಪುಳಿಯನ್ನ' ನೋ. 35 
ಹುಳಿಯೇರು (ಕ್ರಿ). (ಆಲಂ) ಬಾಯಲ್ಲಿ ನೀರೂರು: ಊರಲ್ಲಿ ಅವನಿಗೆ ಮಾನ 
ವೇನು ! ಮರ್ಯಾದೆಯೇನು !ಮಕ್ಕಳಿದ್ದರೆ ಇಂಥವರಿರಬೇಕು ಎಂದು ಬಾಯಿ ಹುಳಿಯೇರು 
ವಂತೆ ಬಣ್ಣಿಸಿದರು (ಜಯಂತ. ೮೮). (ಹುಳ್ಳಿ (ಆ ಪುಳ್ಳಿ) 1 ಎರು (ಆ ಏಜು್‌,)) 
ಹುಳಿಸಾರು "ಪುಳಿಚಾಜು' ನೋ. 
ಹುಳಿಸು (ಕ್ರಿ). ಹುಳಿಯಾಗುವಂತೆ ಮಾಡು: ಹುಳಿಸುವುದು, ಹಳಸುವುದು - ಇವು |40 
ಗಳಲ್ಲಿ ಅಂತರವಿದೆ. ಪದಾರ್ಥವು ಹೆಳಿಸುವುದರಿಂದ ಪಚನಕ್ಕೆ ಹಗುರಾಗುವುದು 
(ಗೋಗ್ರಾಸ. ೯೨). (ಹುಳ್ಳಿ (< ಪುಳ್ಳಿ) + - ಸು] | 
ಹುಳಿಸೆ "ಪುಳಿಸೆ' ನೋ. | 
ಹುಳಿಸೊಡಲಿ (ನಾ). ಒಂದು ಬಗೆಯ ಸಸ್ಮ: ಇಸುಬಿನ ಹುಣ್ಣಿಗೆ: ಹುಳಿಸೊಡಲಿಯ | 
ತೊಪ್ಪೆಯಂ ನಿಂಬೆಯ ಹುಳಿಯಲ್ಲಿ ಅರೆದು ಪೂಸೆ ಮಾಣ್ಣುಂ (ಎವೈವಿ. ೭೫). 
[ಹುಳ್ಳಿ (ಆ ಪುಳ್ಳಿ) 3- ಸೊಡಲಿ, (ಆ ಸೊಡರಿ)] 


45 


೮೯೩೧ 


10 


ಹುಳುಕುವಾಲೆ 


ಹುಳಿಸೊಪ್ಪು (ನಾ). ೧. ಹುಳಿಯಾಗಿರುವ ಒಂದು ಬಗೆಯ ಸೊಪ್ಪು: 
ರಾಗಿರೊಟ್ಟಿಯ ಜೊತೆಗೆ ಹುಳಿಸೊಪ್ಪಿನ ಪಲ್ಮ ಬಹಳ ರುಚಿಯಾಗಿರುತ್ತದೆ (ರೂಢಿ). 
೨. ಸೊಪ್ಪಿನಿಂದ ಮಾಡುವ ಒಂದು ಬಗೆಯ ಮೇಲೋಗರ: ನಮ್ಮ 
ಮನೆಯಲ್ಲಿ ಇವತ್ತು ಹುಳಿಸೊಪ್ಪು ಮಾಡಿದ್ದೆ (ರೂಢಿ). 
[ಹುಳ್ಳಿ ( ಪುಳ್ಳಿ) * ಸೊಪ್ಪು) 
ಹುಳಿಸೌತೆ (ನಾ). ಸೌತೆಯಲ್ಲಿ ಒಂದು ಬಗೆ; ಹುಳಿಯಾಗಿರುವ ಸೌತೆ: 
ಕಾಯಿಗಳು . . . ಹೀರೇ, ತುಪ್ಪಹೀರೆ, ಹುಳಿಸೌತೆ, ಸೌತೆ (ನಮ್ಮನು. ೨೩೭). 
[ಹುಳ್ಳಿ (ಆ ಪುಳ್ಳಿ) * ಸೌತೆ (ಆ ಸವುಂತೆ)) 
ಹುಳಿಹಣ್ಣು (ನಾ). ಹುಣಿಸೇಹಣ್ಣು: ತಿಂತ್ರಿಡೀಕಂ, ಚುಕ್ರಂ, ವೃಕ್ಸಾಮ್ಲಂ - ೩, 
ಮರಹುಣಿಸೇಹಣ್ಣು, ಹುಳಿಹಣ್ಣು (ಸಿದ್ಧಾಂತಿ. ೨೮೪). 
(ಹುಳ್ಳಿ (ಆ ಪುಳ್ಳಿ) + ಹಣ್ಣು (ಆ ಪಣ್ಮ್‌)) 
ಹುಳಿಹತ್ತಿ (ನಾ). ಒಂದು ಬಗೆಯ ಹತ್ತಿ: ""ಚಿಲ್ಮಕಾರ್ಪಾಸೀ - ಹುಳಿಹತ್ತಿ'' 
(ಓಷಧಿ. ೬೨). (ಹುಳಿ? -- ಹತ್ತಿ (ಆ ಪಚ್ಚಿ)] 
ಹುಳಿಹಬ್ಬೆ (ನಾ). ಒಂದು ಬಗೆಯ ಸಸ್ಕ : ""ಸಹಸ್ರವೇಧಿ, ಚುಕ್ತ, ಆಮ್ಲವೇತಸ - 
ಹುಳಿಹಬ್ಬೆ'' (ನಾಚರಾ. ಕಿ); [ಹುಳ್ಳಿ (< ಪುಳ್ಳಿ) * ಹಬ್ಬ] 
ಹುಳಿಹರುಹೆ (ನಾ). ಒಂದು ಬಗೆಯ ಸಸ : "“ಕಪಿಕಚ್ಚೂ - ನಸುಗುನ್ನಿ, 
ಹುಳಿಹರುಹೆ'' (ಓಷಧಿ. ೨೫). [ಹುಳ್ಳಿ (ಆ ಪುಳ್ಳಿ) 3*- ಹರುಹೆ («ಆ ಹಜುಹೆ)) 
ಹುಳಿಹಿಂಡು (ಕ್ರಿ). ೧. ಹುಳಿಯನ್ನು ಹಿಂಡು: ಹುಳಿಹಿಂಡಿ ಚೊಟ್ಟೆಯನ್ನು ಎಸೆಯ 
ಬೇಡಿ (ರೂಢಿ). ೨. (ಆಲಂ) ಕೆಡಿಸು; ಹಾಳುಮಾಡು: ತಿಳಿದೂ ತಿಳಿದೂ ಅಪ್ಪಟ 
ಹಾಲಿನಂತಿರೋ ಕನ್ನಡಕ್ಕೆ ಹುಳಿಹಿಂಡ್ತೀರಿ (ಕಂಕಕೂ. ೧೧). 
(ಹುಳ್ಳಿ (ಆ ಪುಳ್ಳಿ) 1 ಹಿಂಡು (ಆ ಪಿಂಡು,)) 
ಹುಳಿಹೀರೆ "ಪುಳಿಹೀರೆ' ನೋ. 
ಹುಳಿಹುಣಿಚೆ "ಪುಳ್ಳುಂಪುಣಿಸೆ' ನೋ. 
ಹುಳಿಹೊದ್ದು (ಕ್ರಿ). (ಆಲಂ) ಕಲುಷಿತಗೊಳ್ಳು: ನಿನ್ನಯ ಹುಳಿಹೊದ್ದ 
ದಿನಿವಾತುಗಳ ಗಳಿಲನೆ ಬಂದು ಕರ್ಣವ ಹೊಕ್ಕು ಮನವನಿರ್ಕುಳಿಗೊಳ್ಳಲುಸಿರು 
(ಮೋಹತ. ೨೪-೧). [ಹುಳ್ಳಿ (ಆ ಪುಳ್ಳಿ) + ಹೊದ್ದು, (« ಪೊರ್ದು)] 
ಹುಳು "ಪುಟು' ನೋ. 
ಹುಳುಕ "ಪುಟುಕ' ನೋ. 
ಹುಳುಕಡ್ಡಿ (ನಾ). ಒಂದು ಬಗೆಯ ಚರ್ಮರೋಗ : ಶಶೆಂಕ್ತ ಚಿಗುರ 
ನಿಂಬೇಹುಳಿಯಲ್ಲಿ ಅರೆದು . . . ತೊಡೆಯೆ ಹುಳುಕಡ್ಡಿ ಮಾಣ್ಣುಂ (ಎವೈವಿ. ೭೦). 
[ಹುಳು (ಆ ಪುಟು) -- ಕಡ್ಡಿ] 
ಹುಳುಕು "ಪುಟುಕು' ನೋ. 
ಹುಳುಕುಡಿ (ನಾ). ಒಂದು ಬಗೆಯ ಹುಳಿಸಸ್ಕ : ನೀರುಹಾಕದೆ ಕಡೆದ ಮಜ್ಜಿಗೆಯಲ್ಲಿ 
ಎಂಟನೆಯ ಒಂದಂಶದಷ್ಟು ಹುಳುಕುಡಿಯ ಚೂರ್ಣವನ್ನು ಹಾಕಿ ಒದ್ದೆಯಾದ ಮರಳಿನಲ್ಲಿ 
ಹೂತಿಟ್ಟರೆ. .. ಮೊಸರಾಗುವುದು (ಭೀಮಸೂ. ೬ ಅ೩ಟ). "ಹುಳಿಗುಡಿ', "ಹುಲ್‌ಗುಡಿ' 
ಪರಾ. (ಹುಳು? + ಕುಡಿ?) 
ಹುಳುಕುನೀತಿ (ನಾ). ಕೆಟ್ಟನೀತಿ; ಕುತಂತ್ರ: ಹುಳುಕುನೀತಿಗಳಾ ಕೌರವೇಂದ್ರನು 
ಕಳಿಂಗನನೊಲಿದು ಕೇಳುವ (ಸಂಭಪ. ೧೭-೬೪). [ಹುಳುಕು (ಆ ಪುಲುಕು) *- ನೀತಿ) 
ಹುಳುಕುಬುದ್ದಿ (ನಾ). ಕೆಟ್ಟಬುದ್ದಿ; ದುರ್ಬುದ್ಧಿ : ಕರ್ಣನ ಹುಳುಕುಬುದ್ದಿಯ ಕೇಳಿ 
ನಿನ್ನಯ ಕುಲವನದ್ದದಿರು (ಕುವ್ಕಾವಿ. ಓರಿಇ. ೫-೧೨). (ಹುಳುಕು (ಆ ಪುಟುಕು) 4+ ಬುದ್ದಿ] 
ಹುಳುಕುಮತ (ನಾ). ಕೆಟ್ಟ ಅಭಿಪ್ರಾಯ; ಕುಮತ: ಬಳಿಕ ಕಾರವನಾ ಕಳಿಂಗನ 
ಹುಳುಕುಮತವನು ಮನದಲಿಕ್ಕಿಯೆ (ಸಂಭಪ. ೧೭-೧೭). 
[ಹುಳುಕು ( ಪುಟುಕು) 3- ಮತ) 
ಹುಳುಕುವಾಲೆ (ನಾ). ಹುಳು ತಿಂದಿರುವ ಓಲೆಗರಿ: ಎನಿತಿನ್ನುಮೆನ್ನ ಬಾಳ್ವೆಯ 
ಹುಳುಕುವಾಲೆ ಮಗಚುವುದೊ ನಾನರಿಯೆ - ಬರೆದವನೆ ಬಲ್ಲ (ಗಿಳಿವಿಂ. ೫೯-೧). 
[ಹುಳುಕು («< ಪುಲುಕು) + ವಾಲೆ] 


ಹುಳುಕುಹಲ್ಲು 


ಹುಳುಕುಹಲ್ಲು (ನಾ). ಕ್ರಿಮಿ ತಿಂದಿರುವ ಹಲ್ಲು; ಹುಳುಕಾದ ದಂತ: ಓರ್ಮೆ ! | 
ನೋಡಲು ಹುಳುಕುಹಲ್ಲಾತನಾರೆನಲು (ವೀಶೈಪು ೪-೨೨-೩೩). | i 
[ಹುಳುಕು (< ಪುಟುಕು) ಹಲ್ಲು (« ಪಲ್‌)] "| 

ಹುಳುಗಣ್ಣು (ನಾ). ಒಂದು ಬಗೆಯ ಕಣ್ಣಿನ ರೋಗ; ಕಣ್ಣಿನಲ್ಲಿ ಹುಳುಗಳು | | 
ಉಂಟಾದ ಕಣ್ಣು: ನೀರುಗಣ್ಣು, ಜಾರುಗಣ್ಣು, ಕೊಳೆಗಣ್ಣು, ಹುಳುಗಣ್ಣು 


ಣ 


1 
| 5 
(ಶುಕಸ. ೩೨೮). [ಹುಳು (« ಪುಟು) 4 ಕಣ್ಣು (ಆ ಕಣ್‌)] | 


ಹುಳುಗಲಗುಹುಲ್ಲು (ನಾ). ಒಂದು ಬಗೆಯ ಸಸ: 8. 
[ಹುಳುಗಲಗ್ಕು 4 ಹುಲ್ಲು (< ಪುಲ್‌)) 

ಹುಳುಗಿಲುಹುಲ್ಲು (ಸಾ). ಒಂದು ಬಗೆಯ ಸಸ್ಯ: ಲಾಳದಕಡ್ಡಿ, ಹುಳುಗಿಲು ಹುಲ್ಲು | | 

(ಮೈಔಗಿ. ೧೦-೧೬೪). "ಪುಲಿಗಿಲ್‌' ಪರಾ. |ಹುಳುಗಿಲ್ಕು 3” ಹುಲ್ಲು (« ಪುಲ್‌)) | 10| 

ಹುಳುಗೊಂಡ "ಪುಳುಗೊಂಡ' ನೋ. | 

| 


ಹುಳುಚಿಕ್ಕ "ಹುಳಿಚಿಕ್ಕ' ನೋ. | 
ಹುಳುಬಾಳು (ನಾ). ಕ್ರಿಮಿಯ ಬದುಕು; ಕೀಳುಜೀವನ: ಮಗ್‌ಬದುಕಿನ | 
ಹುಳುಬಾಳಿಗೆ ಸಂಕಟವನು ತಂದಿಕ್ಕಿ (ಅನಿಕೇ. ೪೬-೭). | 
[ಹುಳು («ಆ ಪಟು) 4 ಬಾಳ್ಕ್‌ (ಆ ಬಾಖ್ಕ್‌)) | 
ಹುಳುಹುಳು (ನಾ). (ಅಸಮಾಧಾನ, ಭಯ, ಸಂಶಯ ಮೊದಲಾದುವನ್ನು | 
ಸೂಚಿಸುವ) ಒಂದು ಅನುಕರಣಪದ: ದಾರಿಯಲ್ಲಿ ಹುಳುಹುಳು ಇವನ ಮುಖ | 
ನೋಡಿದವರೆಲ್ಲ ಇವನ ಶತ್ರುಗಳೇ ಗಂಮಾಯಿ. ೭೨); ಕಳ್ಳರ ಜೀವ ಹುಳುಹುಳು | 
ಅನ್ನುವದಂತೆ. ಈಗ ನನಗೆ ತಿಳಿಯುತ್ತಿದೆ (ಭೂಮಿತಾ. ೭). |] 
ಹುಳ್ಳಗೆ (ಅ). ಸಪ್ಪಗೆ; ಪೆಚ್ಚಾಗಿ: ಅನರು ಆಗಾಗ ನನ್ನ ಕಡೆ ನೋಡಿ ಮುಖವನ್ನು |20 
ಹುಳ್ಳಗೆ ಮಾಡಿಕೊಳ್ಳುತ್ತಿದ್ದರು (ಗಲಿಪ್ರ. ೭೭). | 
ಹುಳ್ಳುಳ್ಳಗೆ (ದ್ವಿರುಕ್ತಿ): ಕಳ್ಳರನ್ನು ಹುಳ್ಳುಳ್ಳಗೆ ಮಾಡುವ ಸದ್ಮೆವ (ನಿರಾಧ. ೧೯೬). 


(74 -ಅನ್ನೆ) 
ಹುಳ್ಳನೆ (ಅ). ಎ ಹುಳ್ಳಗೆ: ಹುಳ್ಳನೆ ಮನದೊಳು ಸುಳ್ಳನೆ ನೆನೆಯುವೆ | 
(ಚಂದ್ರವೀ. ೧೩೫-೪೦). [+ - ಅನೆ] || 
ಹುಳ್ಳಿ "ಪುಳ್ಳಿ' ನೋ. | | 
ಹುಳ್ಳೆ "ಹುಳ್ಳಿ' ನೋ. | 
ಹುಳಿಗುಟ್ಟು (ಕ್ರಿ). (2): ಕಜೆಗಟ್ಟಿದ ಬಿಜುಗೋಪದ ಮಅಹಿಂದಂ ಮುಂದಲ್‌ಯದೆ | 
ಪೊಅಮಟ್ಟೆನೆನುತ್ತಂ ತನ್ನಂ ತಾಂ ಹುಣಿಗುಟ್ಟಿಕೊಳುತ್ತಂ ಪೆಆರ ಧನಿಯಾದರೆ. | 
ಕರೆಯರಲಾ ಎಂದೆನುತ (ಎರೇಚ. ೧-೨೪). (ಹುಲ್‌? + ಕುಟ್ಟು) [30 


| 

| 

ಹುಚ್ಚನ್‌ (ಕ್ರಿ). ಹುರ್‌ ಎಂದು ಶಬ್ದಮಾಡು: ಪುರ್ಬಕ್ಕಿ ಪಲ್ಲಿಜೌದು ಹುಚ್ಚೆಂದು | | 
ಕಿರಾತಕಾಂತೆಯರಂ ಮಿಗೆ ನಗಿಸುತಿರ್ಪ ಮರ್ಕಟಪ್ರಕರದಿಂ (ಗಿರ. ೧-೧೨೮ ವ). | | 
“ಹುರ್‌' ಪರಾ. (ಹುಖ್ಶ್‌ 1 ಎನ್‌, hy 


ಹುಲೌಗುಡಿ (ನಾ). ಒಂದು ಬಗೆಯ ಸಸ: ಕಟ್‌ಯುಂದರೆದಿರದೀಂಟಿಕೆ ಹುಲ್‌ಗುಡಿ 
ಹೆಮ್ಮಿಟಿಲಿ ಬಿಳಿಯ ಗುಂಜಿಯ ಬೇರಂ . . . ಪೂಸೆ ಫಣಿವಿಷಮಲ್‌ೌಗುಂ ( ಖಮದ. ೫-೬೮). ! 


35 


"ಹುಳಿಗುಡಿ', "ಹುಳುಕುಡಿ' ಪರಾ. 
ಹುಲು "ಪುಲು' ನೋ. | 
ಹೂ "ಪ್ಯೂ' ನೋ. | 
ಹ್ಮೂ 'ಪ್ಯೂ' ನೋ. le! 
ಹ್ಮೂ (ಅ). ಒಪ್ಪಿಗೆ, ಸಮ್ಮತಿ ಮೊದಲಾದ ಭಾವಗಳನ್ನು ಸೂಚಿಸಲು | | 

ಬಳಸುವ ಪದ: ಕೇಶವಂ ರಂಜಿಸಿ ಚಕ್ರವ್ಮೂಹವೃತ್ತಾಂತಮನೊಜೆಯಲಾ ತಾತ | 

ಕೇಳುತ್ತೆ ನಿದ್ರಾವಶದಿಂ ಕಣ್ಮುಚ್ಚೆ ಚಿತ್ತಂ ಮಜ'ದಿರಲಜ್‌ದಾ ಪೊಟ್ಟೆಯೊಳ್ಕೂಸು ! | 
ಹೂವೆಂದುಸಿರಲ್ಕಾಶಂಕೆಗೊಂಡೀ ಸುದತಿಯುದರದೊಳ್ಳುಟ್ಟುಗುಂ ದೈತ್ಯನೆಗದಂ | | 

(ಧರ್ಮವ. ೭-೧೬);ಊಟ ಅಂದರೆ ಹೂ, ಓಟ ಎಂದರೆ ಊಹೂ (ಗಾದೆ). ಔ ಉಚ್ಚಾರದಲ್ಲಿ a! 


ಈ ಅವ್ಯಯ ಸಾನುಸ್ತಾರವಾಗಿರುವುದು ಸ್ವಾಭಾವಿಕ. |" 


[7] | 
| 
1 
H 


೮೯೩೨ 


ಹೂಂಕೊಳ್‌ 


ಹೂಆಗಿಲು (ನಾ). ಶ್ರೀಗಂಧದ ಗುಂಪಿಗೆ ಸೇರಿದ, ಹಳದಿಬಣ್ಣದ ಒಂದು 
ಬಗೆಯ ಸುವಾಸನೆಯ ಅಗಿಲುಮರ ಮತ್ತು ಅದರಿಂದ ತಯಾರಿಸಿದ 
ಸುಗಂಧದ್ರವ್ಯ; ಜಾಪಕ: "'ಚಾಪಕಂ. ಕಾಲೇಯಕಂ. ತಾನುಶಯ್ಯ - ಈ ೩ ಕಪ್ಪಾಗಿ 
ಹೂಅಗಿಲು ಕಲ್ಲುಹೂವಿನ ಧೂಪವೆಂದೂ ಎಂ೫)ರು'' (ನಾರಾ ೧೪). 

[ಹೂ * ಅಗಿಲು (ಆ ಆಗಿಲ್‌)! 

ಹೂಂ (ಅ). ಎ ಹ್ಯೂ: ನಿಮ್ಮ ಮಗಳಿಗೆ ನೀವು ಬಂಗಾರ ಹಾಕಿರಿ, ಬಿಡಿರಿ, ಸಾವಿರ 
ರೂಪಾಯಿ ವರದಕ್ಷಿಣೆಗೆ ಹೂಂ ಅನ್ನಿರಿ (ಬೆಟ್ಟಹೊ. ೪೭)... [10.1 

ಹೂಂಕರಣೆ (ನಾ). ಕೋಪದಿಂದ ಮಾಡುವ ಧ್ವನಿ; ಹೂಂಕಾರ: ಕರುಣರಸದಲಿ 
ನನೆದು ನಗೆಯಂಕುರಿಸಲಾಜ್ಞಾಹಸ್ತದಲಿ ಶಂಕರನ ಹೂಂಕರಣೆಯಲಿ ತಳಿತುರಿ 
ತಗ್ಗಿತಲ್ಲಲ್ಲಿ (ಕುಮ್ಮಾಗ ೭-೪೬). (ಸಂ. ಹೂಂಕರಣ] 

ಹೂಂಕರಿತ (ನಾ). (ಕುದುರೆಗಳ) ಕೂಗು; ಕೆನೆತ: ಇಬ್ಬರೂ ಹುರುಳಿಯನ್ನು 
ಆರಿಸಿ ಒಳಕ್ಕೆ ತಂದು ಎರಡು ಕುದುರೆಗಳಿಗೂ ಕೊಟ್ಟೆವು. ಅವುಗಳ ಹೂಂಕರಿತವು ನಿಂತಿತು 

(೬ ಸಂ. ಹೂಂಕೃತ। 

ಹೂಂಕರಿಸು (ಕ್ರಿ). "ಹೂಂ' ಎಂದು ರೋಷದಿಂದ ಕೂಗು; ಅಬ್ಬರಿಸು: 
ಆ ರಾಜಸುತಂ ಪಸಿದೆಂ ನಿ:ರಡಸಿದೆನೆನಗಿವಲ್ಲದಲ್ಲಲ್ಲೆನ್ನಂ . . . ಹೂಂಕರಿಸಂ ನಿರ್ವಿನಿಸಂ 
ಜೀಂಕರಿಸ೦ (ಅಜಿಪು ೫-೪೭); ತಿರುಹಿ ವಾಪೆಯ ಹಿಡಿದು ಹರಿ ಹೂಂಕರಿಸಿ ಬಿಟ್ಟನು 
ರಥವನು (ಕುವ್ಕಾಕ. ೧೪-೧೩); ಆ ನುಡಿಗೆ ಶತ್ರುಪ್ನನಿನಿಸುಂ ಖತಿಗೊಂಡು . . . ತಾನೈದು 
ಕೂರ್ಗಣೆಗಳಿಂ ತೇರಂ ಬಿಲ್ಲ ನಾರಿಯಂ ತುಂಡಿಸಿ ಹೂಂಕರಿಸಿದಂ (ರಾಮಾಶ್ವ. ೧೫೪-೨೮). 
"ಹುಂಕರಿಸು' ಪರಾ. (ಹೂಂಕರಣ್ಮ 4 - ಇಸು) 


(ಚೆಂಗಾಳ್ಳ. ೧೦೫). 


ಹೂಂಕಾರ (ನಾ). ಕೋಪದಿಂದ ಮಾಡುವ ಧ್ವನಿ; ರೋಷದಿಂದ ಮಾಡುವ 


ಗರ್ಜನೆ; ಆರ್ಭಟ: ಹೂಂಕಾರಪೂರ್ವಕಂ ಕಣ್ಣಂ ಕೆಚ್ಚನೆಗೆಯ್ದು ದೆಸೆಗಳಂ 
ಒಂದೊಂದು ಮಾತನ್ನಾಡಿಯೇ, ಒಂದೊಂದು 
ಠೇಂಕಾರ ಹೂಂಕಾರಗಳಿಂದಲೇ ಉಗ್ರಕದನಕ್ಕೆ ಬೇಕಾದ ವಾತಾವರಣವನ್ನೂ 
ಹುಟ್ಟಿಸಬಹುದು (ಯಕ್ಷಬ. ೧೨೪). "ಹುಂಕಾರ' ಪರಾ. ಸಂ.) 


ನೋಟ್ಟಿಳ್‌ (ಪಂರಾಮಾ. ೧೦ ೧೪೨); 


ಹೂಂಕಾರಂಗೆಯ್‌ (ಕ್ರಿ). (ರೋಷದಿಂದ) ಆರ್ಭಟಿಸು; ಗರ್ಜಿಸು; ಹೂಂಕರಿಸು: 


ಪುಲಿ. . . ಇನ್ನಾನಾದೊಡಂ ಸರಂದೋಟ್‌ ನರಿಯಂ ಬರಿಸಿ ಕಿಂಬೆನೆಂಬಲಿಿವಗೆಯಂ 
ಬೇಡರಂತೆ ಬಗೆದು ಹೂಂಕಾರಂಗೆಯ್ವುದುಂ (ವಂಚತಂ. ೩೮-೧೮). 
[ಹೂಂಕಾರ + ಕೆಯ್‌! 


ಹೂಂಕೃತ (ನಾ). ಹೂಂ ಎಂದು ಮಾಡುದ ಶಬ್ದ; ಹೂಂಕಾರ: ಗಣಬದ್ದಾಮ 


ಹೂಂಕೃತಂ ಜಯಕುಮಾರೋನ್ಮು ಚಮಾನೋಗ್ರಮಾರ್ಗಣಮಾ ವೀರನಿನಾದ ಸಿಂಹ 
ನಿನದಂ ತಮ್ಮಂ ಪಳಂಚಲ್ಕೆ (ಆದಿಮ. ೧೩-೬೭3; ಸೀತ್ಸೃತಂ ಹೂಂ[ವಾಠಾಂ. ಘೂ] ಕೃತಂ 
. ಶೈಸಿತಮುರುರಾತ್ಮತಂ ಎನಿಪೀ ಚಮತ್ಸೃತಿಯನಜೌದು ರಮಿಸುವನೆ ಚದುರಂ 
(ಜನವ. ೪-೫೦); ಸಮರತಸೌಖ್ಯದೊಳ್‌ ಸತಿ ನಿಗಂಬರವೇಷಮನಾಂತು ಮುಕ್ತಕೇಶಮ 
ದೆಸೆಯಲ್ಲೆ . . . ಹೂಂಕೃತಪ್ರಣವಮೊಪ್ಪೆ ಶರೀರಮನೊಕ್ಕು ತನ್ನನೋರಮಣನ 
ಹೃನ್ನಿಧಾನಮನುಪಾರ್ಜಿಪ ಯೋಗಿನಿಯಂತಿರೊಪ್ಪಿದಳ್‌ (ಕಾವ್ಕಸಾ. ೬೬೫). [ಸಂ.1 
ಹೂಂಕೃತಿ (ನಾ). ಕೋಪದಿಂದ ಕೂಗಿ ಮಾಡುವ ಧ್ವನಿ; ಹೂಂಕಾರ; ಆರ್ಭಟ: 
ಉರಿ ಛಡಾಳಿಸಿ ಹೂಂಕೃತಿ[ಜಾಠಾಂ. ಪೂತ್ಟತಿ]ಯ ಪಂಜರದೊಳಗೆ ಪಲ್ಲವಿಸಿತುಬ್ಬಿದ 
ಹೊರಳಿ ಹೊಗೆಯಂಬರವ ತುಂಬಿತು (ಕುವ್ಕಾಕ. ೨೫-೬); ನಭದೊಳ್‌ ಇಳೆಯೊಳ್‌ ಸಿಡಿಲ್‌ 
ಮಿಂಚಿನೊಲ್‌ ಪೊಳೆದು ಮೊಳಗುತಿಹ ಛಲವಾಜಿರಾಜಿಯಂ ಸೂತಹೂಂಕೃತಿಗಳಿಂ. . . 
ಒಗೆಯೆ ಬಂದತ್ತು ನಳಿನಸಖಸುರಪರ ರಥಂಗಳಂ ಕೀಳ್ಪಡಿಸಿ ರಧಸೈನ್ಮಂ (ಚೆಬಪು. 
೪೭-೩೭). "ಹೂಂಕೃತಿಗೆಯ್‌' ಪರಾ. (ಸ) 
ಹೂಂಕೃತಿಗೆಯ್‌ (ಕ್ರಿ). ಕೋಪದಿಂದ ಕೂಗು; ಆರ್ಭಟಿಸು: ನಿನಗೊಸೆದು ಸೇರಿದ 
ಸಕಲಸಿರಿಸಹಿತ ಕಲಕುವೆನು ಕಡಲೊಳಗೆ ತಪ್ಪಿದ ಕೆಲಸಕಿನ್ನೇನೆಂದು ಹಲುಮೊರೆದುಲಿದು 
ರಶೃತಿಗೆಯ್ತು [ಪಾಠಾಂ. ಗೈದು] ಕಿಡಿಕಿಡಿಯೋದನಾ ಹನುಮ (ತೆ6ರರಾ. ೫-೭ 3೮). 
[ಹೂಂಗ್ಳತಿ 4 ಕೆಯ್‌ | 
ಹೂಂಕೊಳ್‌ (ಕ್ರಿ). ಹೂಂಗುಟ್ಟು; ಸಮ್ಮತಿಯನ್ನು ಸೂಚಿಸು; ಒಪ್ಪು: 


ಹೂಂಗುಟ್ಟು 


ತೀರ್ಥಂಗಳ ಪೆಸರಂ ಪೇಟ್‌ಮೆಂದು ಬೆಸಗೊಳ್ಳುದೆತ್ತಲೀಗಳಾಂ ಪೇಟುತಿರ್ದೆಡೆಯೊಳು 
ವಾಸೀನಂಗೆಯ್ದು ಹೂಂಕೊಳದಿರ್ಪ ಕಾರಣಮೇನೆನೆ (ಪಂಚತಂ. ೩೦೩-೧೭). 
[ಹೂಂ + ಕೊಳ್‌, 
ಹೂಂಗುಟ್ಟು, ಹೂಗುಟ್ಟು (ಕ್ರಿ). ಸಮ್ಮತಿಯನ್ನು ಸೂಚಿಸು; ರಾಮಪ್ಪ 
ಹೂಂಗುಟ್ಟುತ್ತಾ ನಡೆಯುತ್ತಿದ್ದ (ಒಡ್ಡಿಊ ೨೪). ಹೂಗುಟ್ಟು: ಧೈರ್ಯವಾಗಿ ನನ್ನ 
ಸಲ್ಲೇಖನಕ್ಕೆ ಹೂಗುಟ್ಟು ಎಂದು ಜಿನಚಂದ್ರರು ಧೈರ್ಯಹೇಳಿದರು (ದಾನಚಂ. ೨೧); 
ನನಗೆ ದಿನವೂ ಉಪದೇಶ ಮಾಡುತ್ತಾರೆ, ನಾನೋ ಹೂಗುಟ್ಟುತ್ತಿರುತ್ತೇನೆ ಅಷ್ಟೆ 
(ಸುವಸಂ. ೩). [ಹೂಂ ೬ ಕುಟ್ಟು) 
ಹೂಂಟೆ (ನಾ). (?): ಬನವಸೆಯ ಪನ್ನಿರ್ಚ್ಸಾಸಿರಕೆ ಸಲುವ ಚಂದ್ರಗುತ್ತಿಯ 
ವೇಂಟ್ಮದ ಚಿನಮಹಳಿಯ ನಾಡವಳಗಣ ಅಂದವಳಿಯ ಬೊಂಮಗೌಡಗಳ 
ಹೂಂಟೆಯಾಗಿ ಈ ಅಂದವಳಿಯ ಗ್ರಾಮುವಂದಕ್ಕುಂ ಕುಳಗ ೨॥ ೦॥ ೭ 
(ಮೈಆರಿ. ೧೯೩೪, ೨೭-೧೪; 1430). (7) 
ಹೂಕಟ್ಟು "ಪೂಗಟ್ಟು' ನೋ. 
ಹೂಕೊಯ್‌ "ಪೂಗೊಯ್‌' ನೋ. 
ಹೂಕೊಯ್ಯು "ಪೂಗೊಯ್‌' ನೋ. 
ಹೂಕೊಳಿಸು (ಕ್ರಿ). ಹೂ ಎನ್ನುವಂತೆ ಮಾಡು; ಒಪ್ಪಿಸು; ಒಡಂಬಡಿಸು: 
ಬಿಸಿಲಾಗಿ ಬಿರುಗಾಳಿಯಾಗಿ ಕತ್ತಲೆಯಾಗಿ ಮಸಗಿ ಘೋರಾರಣ್ಕವಾಗಿ ವಿಷಮಾಗ್ನಿಯಾಗಿ 
ನಾನಾ ಖಗಮೃಗವಾಗಿ ಹುಸಿಗೆ ಹೂಕೊಳಿಸು ಭೂಪತಿಯ (ಹರಿಸಾಂ. ೩-೧೩). 
[ಹ್ಮೂ 4 ಕೊಳ್‌, *- - ಇಸ್ಕು) 
ಹೂಕೋಸು, ಹೂವುಕೋಸು (ನಾ). ಒಂದು ಬಗೆಯ ತರಕಾರಿ; 
ಕೋಸಿನಲ್ಲಿ ಒಂದು ಬಗೆ: ಹೂಕೋಸಿನ ವ್ಯವಸಾಯ ಬಹಳಮಟ್ಟಿಗೆ ಕೋಸು 
ಗಡ್ಡೆಯ ತೋಟಗಾರಿಕೆಯನ್ನು ಹೋಲುತ್ತದೆ (ತಠಬೆ. ೪೭). ಹೂವುಕೋಸು: 
'"ದೊಡ್ಡ ಹೂವುತಲೆಯುಳ್ಳ ಒಂದು ಜಾತಿಯ ಕೋಸು: ಹೂವುಕೋಸು'' 
{Cauli Nower. ಇಂಕನಿ). [ಹ್ಮೂ (< ಪ್ಯೂ) + ಕೋಸ್ಸು] 
ಹೂಗಂಪು "ಪೂಗಂಪು' ನೋ. 
ಹೂಗಣೆ "ಪೂಗಣೆ' ನೋ. 
ಹೂಗಣೆಯ 'ಪೂಗಣೆಯ' ನೋ. 
ಹೂಗಣ್ಣು "ಪೂಗಣ್‌' ನೋ. 
ಹೂಗನಸು "ಪೂಗನಸು' ನೋ. 
ಹೂಗಲ್ಲು "ಪೂಗಲ್ಲು' ನೋ. 
ಹೂಗಾರ "ಪೂಗಾರ' ನೋ. 
ಹೂಗಿಡ "ಪೂಗಿಡು' ನೋ. 
ಹೂಗಿಡು "ಪೂಗಿಡು' ನೋ. 
ಹೂಗಿರಣ (ನಾ). ಪ್ರಾತಃಕಾಲದ ಕಿರಣ; ಎಳೆಯ ರಶ್ಮಿ : ಆಕೆ. .. ಹೂಗಿರಣದ 
ಮೃದುಚುಂಬನದಲ್ಲಿ ತುಟಿಯನ್ನು ಅರಳಿಸಲು ಬಲ್ಲವಳು (ಭಾವಗೀ. ೮). 
[ಹ್ಮೂ (ಆ ಪ್ಯೂ) * ಕಿರಣ) 
ಹೂಗುಟ್ಟು "ಹೂಂಗುಟ್ಟು' ನೋ. 
ಹೂಗೆನ್ನೆ (ನಾ). ಹೂವಿನಂತೆ ಮೃದುವಾದ ಕೆನ್ನೆ: ನಳನಳಿಪ ಹೂಗೆನ್ನೆಯಲಿ 
ಬೆಮರಿಳಿಯಿತೇಕೆ ? (ಚಂದ್ರಸ. ೭೨-೨೪). [ಹ್ಮೂ (ಆ ಪ್ಯೂ) + ಕೆನ್ನೆ) 
ಹೂಗೆಲಸಿ (ನಾ). ೧. ಹೂವಿನಲ್ಲಿ ವ್ಯವಹರಿಸುವಂತಹುದು; ದುಂಬಿ: 
ಅಚ್ಚಹಸು ಕರೆದ ಈ ಇನಿದಾದ ಬೆಳ್‌ಪಾಲು, ಹೂಗೆಲಸಿ ಚಿಟ್ಟಜೇನಿಳಿಸಿದೀ ಚೆಂಜೇನು 
(ಪಾರಸಿ. ೨೩-೫೨೦); ನೆಲದೆರಯ ಜನಕರಾಜನ ಹೃದಯದಿಂಗಿತಕೆ ಮನಮೊಪ್ಪಿ 
ಸೌಮಿತ್ರಿಯೂರ್ಮಿಳೆಯನೊಪ್ಪಿದನ್‌, ಹೂಗೆಲಸಿ ಸುಗ್ಗಿಮೊಗ್ಗನ್ನಪ್ಪುವಂತೆ 
(ಶ್ರೀರಾಮಾ. ೫೧-೬೩೧). ವಿ. ಹೂವಿನಲ್ಲಿ ವ್ಯವಹರಿಸುವವನು; ಹೂವಾಡಿಗ. 
(ಹ್ಮೂ (ಆ ಪ್ಯೂ) ಸ ಕೆಲಸಿ 
ಹೂಗೊಂಚಲು 'ಪೂಗೊಂಚಲ್‌' ನೋ. 


೮೯೩೩ 


25 


40 


ಹೂಗೊಳ "ಪೂಗೊಳ' ನೋ. 

ಹೂಚೆಂಡು "ಪೂಚೆಂಡು' ನೋ. 

ಹೂಜಡೆ (ನಾ). ಹೂವುಗಳಿಂದ ಅಲಂಕಾರ ಮಾಡಿದ ಜಡೆ; ಮೊಗ್ಗಿನ ಜಡೆ: 
ಮಲ್ಲಿಗೆಯು . . . ವಿಶೇಷವಾಗಿ ಬೆಳೆಯುವ ವಸಂತಕಾಲದಲ್ಲಿ ಹುಡುಗಿಯರಿಗೆ ಈ 
ಹೂಗಳಿಂದ ಹೂಜಡೆ ಕಟ್ಟೆ ಅಲಂಕರಿಸುತ್ತಾರೆ (ಕಪಪು. ೬-೧೧೦). 

(ಹ್ಮೂ (ಆ ಪ್ಯೂ) *- ಜಡೆ] 

ಹೂಜಲ್ಲಿ "ಪೂಜಲ್ಲಿ' ನೋ. 

ಹೂಜಿ "ಹೂಜ್ಮೆ' ನೋ. 

ಹೂಜೈೆ (ನಾ). ಅಸೂಯೆ; ಹೊಟ್ಟೆಕಿಚ್ಚು: ಹಾವ ಹಿಡಿದು ಹೀಸಿ ಕರಹುಸಿ 
ಹೂ!ಜೆಯ] ಹೇವಗೇಡಿ ಹೈಯೆಂದವರ ವೋವೊ ಹೊರೆದಪೆ ಹೌವ್ವನೆ ಹಾರೆಲೆಹಂಗೆ 
ಶ್ರೀವರ ಹಸ್ತೀಂದ್ರರಕ್ಷೆ (ಶತಸಾಂ. ೭೮-೧೦೦); ಆ ಹೂಜೆ ಹೆಂಗುಸಿನ ಮಾತಂತಿರಲಿ; ಈ 
ಸಕಲಗುಣ ಸಂಪನ್ನನು ಆ ಮಾತಿಗೆ ಕಿವಿಗೊಡಬಹುದೆ ? (ಪಾರ್ಕಿಸು. ೫೮). 

ಹೂಜ್ಮೆ, ಹೂಜಿ (ನಾ). ೧. ಮಣ್ಣು ಅಥವಾ ಲೋಹದಿಂದ ಮಾಡಿದ 
ಉದ್ದವಾದ ಕಂಠವಿರುವ ಒಂದು ಬಗೆಯ ನೀರಿನ ಪಾತ್ರೆ; ಕೂಜ : ಗಂಗೋದಕ 
ಹೂಜೆ ಘನರತ್ನಕೀಲಿತ ಪಿಂಗಾಣಿಗಂದಲರ್ದಟ್ಟೆ ಹೊಂಗಾಳಾಂಜಿಯ ಹೊಳೆವ 
ಬಿಜ್ಜಣಿಗೆಯ ಹೆಂಗಳು ತಂದಿರಿಸಿದರು (ಮೋಹತ. ೧೬-೨೮); ವೃಕೋದರಂ. .. ಭಾಜನದ 
ಕೆಲಬಲದ ರತ್ನದೀಪದ ಪೊನ್ನಹೂಜೆಗಳ ಪನ್ನೀರ ಪರಿವಿಡಿಯೊಳೆಡೆಯಾಗೆ ಭೋಜನಕೆ 
ಬೇಕಾದ ಭಕ್ಕಭೋಜ್ಯಾದಿಗಳನೊದವಿಸಿದನಾದರದೊಳು (ಜೈಮಿಭಾ. ೩೪-೬೩೩) ಹೂಜಿ: 
೧. ಚನ್ನಕನ್ನೆಯರು ಥಣ್ಣಾನ ಜಲದ ಹೂಜಿಗೆ ವಸ್ತ್ರಗಳ ಸುತ್ತಿ ಸಣ್ಣಮಿಳ್ಳಿಗಳ ವೆರಸಿ 
ಪಿಡಿದವರು ಕೆಲರು (ಶ್ರೀಕೃಪಾ. ೩೭); ಕುಂಬಾರನು ಮಣ್ಣಿನಿಂದ ಗಡಿಗೆ, ಹೂಜಿ 
ಮುಂತಾದುವನ್ನು ಮಾಡುತ್ತಾನೆ (ಜೀವಾತ್ಮ. ೧೫೫). ೨. ಬತ್ತಕ್ಕೆ ಉಂಟಾಗುವ 
ಒಂದು ಬಗೆಯ ಬಿಳಿಯ ಹುಳು: ಹೆಚ್ಚುದಿನ ಬತ್ತವನ್ನು ಗೂಡೆಯಲ್ಲಿಡದೆ 
ಮೂಟೆಯಲ್ಲಿಟ್ಟರೆ ಹೂಜಿ ಬೀಳುತ್ತದೆ (ರೂಢಿ). "ಕೂಜ', "ಕೂಜೆ' ಪರಾ. 

[? ./ ತುಳು. ಕೂಜೆ, ಹೂಜೇ) 

ಹೂಜೆಗ (ನಾ). ಹೊಟ್ಟೆಕಿಚ್ಚುಳ್ಳವನು; ಅಸೂಯಾಪರ: ಗಾಳಿಸು ಗೆಲ್ಬನಂ 
ಹರಹು ಹೂಚೆಗನಂ ಸುಲಿ ಸುತ್ತುಗಾಅನಂರಿ (ಲೀಲಾವ. ೨-೧೦೭). [ಹೂಜೈೆ- - ಗೃ] 

ಹೂಜೆಗತನ (ನಾ). ಹೊಟ್ಟೆಕಿಚ್ಚುಪಡುವುದು; ಮತ್ಸರಿಸುವುದು: ಹೂಜೆಗತನಕ್ಕೆ 
ನಾಡೊಳಗೋಜಂ ಪುಸಿಯುತ್ತಮಿರ್ಪದದೆ ತಮೆಗೆಂದುಂ ಸಾಜವೆನೆ ಸಂದ ಖಳನಂ 
ಯೋಜಿಸುವರ್ನಿರ್ವಿಕಾರಿಯಾಗಿರೆ ಯಷಿಯರ್‌ (ಸಮಪ. ೭-೩೫); ಹೂಜೆಗತನದಿಂ ಮೆಯ್ಕ 
ನಾಗಳೆ ಸಮಳುತ್ತುಮಿರ್ಪದತಿಪ್ರಸಾಧನಂ (ರತ್ನಕ. ೩-೧೩ ವ). [ಹೂಜೆಗ 4 - ತನ] 

ಹೂಜೆಗಾರ್ತಿ (ನಾ). ಹೊಟ್ಟೆಕಿಚ್ಚು ಪಡುವವಳು; ಮತ್ಸರಿಸುವವಳು: 
""ಹೂಜೆಗಾರ್ತಿಯೆಂದು ಹುರುಡಿಸುವಾಕೆ'' (ಕಶಸಾ. ೬೨-೩೭೭); ಒಳವುಗೊಟ್ಟ ಕಾದಲನಂ 
ಮೂದಲಿಪ ಹೂಜೆಗಾರ್ತಿಯೊಂದಾಯತಿಯಂ ಮೆಶ್‌ವ ನಿನಗೆ ನಳ್ಗೆಳದಿಗಲ್ಲದೆ 
ಪೆಜಳಾವಳ್ಲಿಂ ಕತೆಯಂ ಬಿತ್ತರಂ ಬಿತ್ತರಿಪಂ . . . ಮುದ್ದಣ೦ (ರಾಮಾಶ್ವ. ೧೫೨-೪). 

[ಹೂಜೆ *- - ಕಾಅ* - ಶ್ರಿ (ಆ -ಇತ್ತಿ)) 

ಹೂಟ 'ಪೂಟ' ನೋ. 

ಹೂಟಗಾರ (ನಾ). ಸಂಚುಗಾರ; ಮೋಸಗಾರ : ಅಟ್ಟಹನು ತಿರಿದುಂಬ 
ಕಣೆಗಾರನನು ದ್ರೋಹಿಯನು ಹೂಟಗಾರನನು (ಮೂರುನಾ. ೧೧೧-೪೪೧). 

[ಹೂಟ («ಎ ಪೂಟ) 3- - ಗಾರ (<- ಕಾಜ)) 

ಹೂಟಿ "ಪೂಟ' ನೋ. 

ಹೂಟಿಗುಣಕು (ನಾ). ಬಂಡಿಯ ನೊಗಕ್ಕೆ ಕಟ್ಟುವ ಮಿಣಿಯಲ್ಲಿ ಸೇರಿಸಿದ 
ಕಟ್ಟಿಗೆಯ ತುಂಡು: (82. [ಹೂಟಿ ( ಪೂಟ) 4 ಗುಣಕು (ಆ ಗುಣುಕು)] 

ಹೂಟೆ "ಪೂಟ' ನೋ. 

ಹೂಡ (ನಾ). (ಎಣ್ಣೆಯ) ಅಳತೆ; ಪ್ರಮಾಣ (7): ಕೇರಿ ದೆವಸ್ಥಾನದಿಂದಲು 
ಮೂಡಕೇರಿ ಸೋಮನಾಥದೇವರ ಸ್ವಾಸ್ತಿಯಿಂದಲು ಯೆಂಣೆ ಹೂಡ ೨ಕೆ೧ಗಣ 

[?] 


(ಎಕ. 3111, ತೀರ್ಥಹ. ೯೨-೩೯; 1664). 


ಹೂಡಗ 


ಹೂಡಗ (ನಾ). ಒಂದು ಬಗೆಯ ಮರ: ಹುಣಸೆ, ಹೂಡಗ, ಮುತ್ತುಗ . . . 
ಮೊದಲಾದ ವೃಕ್ಷಗಳಿಂದಲೂ (ಕೃವಾಸ. ೫೧). ([?] 

ಹೂಡಿಸು "ಪೂಡಿಸು' ನೋ. 

ಹೂಡು "ಪೂಡು' ನೋ. 

ಹೂಡುಗೋಲು (ನಾ). ಹೂಡುವುದಕ್ಕೆ ಉಪಯೋಗಿಸುವ ಒಂದು 
ಬಗೆಯ ಕೋಲು: ಕದಿರು ಸೂತ್ರದಾರ ಬಲುಗಣಿಕೆಯ ಪೆಂಡಿ ಹೂಡುಗೋಲುಗಳನು 
ಒಲಿದು ಕಟ್ಟಿದನು ಆ ಶರಣ (ಅಮುಸಾಂ. ೫-೫). 

[ಹೂಡು (ಆ ಪೂಡು) 4 ಕೋಲು, (ಆ ಕೋಲ್‌) ] 

ಹೂಡೆ "ಹೂಡೆಯ' ನೋ. 

ಹೂಡೆಯ , ಹುಡೆ, ಹುಡೆಯ, ಹೂಡೆ (ನಾ). ಕೋಟೆಯ ಮೇಲ್ಭಾಗ; 
ಬುರುಜು; ದಾಳಿಕಾರರ ಅನಿರೀಕ್ಷಿತ ಆಕ್ರಮಣದಿಂದ ರಕ್ಷಿಸಿಕೊಳ್ಳಲು, 
ಊರಿನ ತುಸುದೂರದಲ್ಲಿ ಕಟ್ಟಿಕೊಳ್ಳುವ ಕೊತ್ತಲ ಅಥವಾ ಬುರುಜಿನ 
ರೀತಿಯ ವೃತ್ತಾಕಾರದ ಕಲ್ಲಿನ ಕಟ್ಟಡ: ಹುಸಿಯೆಂಬ ಹೂಡೆಯ (ಪಾಕಾಂ. 
ಹಗಡಯ] ವೆಸೆದಿಹವಾ ಮೂಜಸಮಪುರದ ಸುತ್ತುವಿಡಿದು (ಶ್ರಿಪುಸಾಂ. ೪-೪೫); ಇಡುವ 
ಡೆಂಕಣಿಗಯ್ಯ ಮುಜ್‌ವ ಹೂಡೆಯಗಳಂ ಹುಡಿಹುಡಿಯ ಮಾಳ್ವ . . . ಕಡೆಯ ಕಾಲದ 
ಸಿಡಿಲ ದಂಡು ನಡೆತಂದು ಪೊಜಗಡೆ ಪಾಳೆಯಂ ಬಿಟ್ಟಿತೋ (ಸಮ್ಮಕೌ. ೮-೩೯); ಸಾಲಿಟ್ಟು 
ಮುಟ್ಟಿಟ್‌ದಾಡುವ ಹೂಡೆಯಗಳು ಮುಂದಿಟ್ಟಣಿಸಿದವು ದುರ್ಗದೊಳು (ಕುರಾಸಾಂ. 
೪೨-೪೦). ಹುಡೆ: ನಾಲ್ಕುಮೂಲೆಗಳಲ್ಲಿ ಅತ್ಯುನ್ನತವಾದ ಹುಡೆಗಳಿದ್ದವು 
(ದೇಯಾನಿ. ೪೯); ದುಷ್ಟಾತ್ಮನು ಇಡಿಯ ದಿವಸ ಹುಡೆಯ ಮೇಲೆಯೇ ಕುಳಿತುಬಿಟ್ಟನು 
(ಪವನ. 6೪). ಹುಡೆಯ: ಅಷ್ಟಮದವೆಂಬ ಕೋಟೆಯನೊಡೆದು ಪಂಚೇಂದ್ರಿಯವೆಂಬ 
ಹುಡೆಯವ ಕಿತ್ತು . . . ಹಾಯಿಕೆ ಹಾಯಿತ್ತು (ಮೋಳಿಮು. 6೬-೩೩೯). ಹೂಡೆ: ಬಿಡದೆ 
ಬಳಸಿದ ಕಾವಲ ಹೂಡೆಯ ಮೇಲಿಡುವ ಪಿರಂಗಿಯ ತವಗ ಒಡನೆ ಚೌದೆಸೆಯೊಳೊಪ್ಪುವ 
ಸುರಂಗದ್ದಾರ ಕಡು ಭಯಾಂಕುರವ ಬೀರಿದುವು (ಕಂನವಿ. ೧೮-೭೪); ಆ ಪ್ರದೇಶಗಳ 
ಬಳಿಯಲ್ಲಿ ಎತ್ತರವಾದ ಹೂಡೆಯು ಈಗಲೂ ಇದೆ (ಕಪಪು. ೬-೩). 

(ದೇ. ೫ ತಮಿ. ಊಟೈಯಮ್‌; ತೆಲು. ಊಡೆ] 

ಹೂಡೇವು "ಹೂಡೆಯ' ನೋ. 

ಹೂಣ (ನಾ). ೧. ವಿದೇಶದಿಂದ ಭಾರತಕ್ಕೆ ಬಂದ ಏಷ್ಕದ ಒಂದು ಅಲೆಮಾರಿ 
ಜನಾಂಗ, ಆ ಜನಾಂಗಕ್ಕೆ ಸೇರಿದ ವ್ಯಕ್ತಿ ಮತ್ತು ಭಾಷೆ: ವಂಗಾಸ್ಸಂಗರಭೀರವಃ 
ಕರಗಲದ್ಪಾಣಾಬಭೂವುರ್ಭೃಶಂ ಹೂಣಾಃ ಕೊಂಕಣ ಭೂಭುಜೋ (ಎಕ. ೪! (ಇ), 
ಪಾಂಡವಪುರ. ೨೧೪-೪೭; 1647); ಹೂಣರು ಮಕ್ಕಳ ಚೆಂಡಾಟ ಮಾಡಿ, ಹೆಂಗಸರ ಬೆನ್ನಿನ 
ಮೇಲೆ ನಗಾರಿ ಬಾರಿಸಿದಾಗ ಭಾರತೀಯರು ಎಚ್ಚರಾದರು (ಭಾರತಿ. ೧೩೮). ೨. ಒರಟ; 
ಅನಾಗರಿಕ: ""ಹೂಣ- ಕಾಡುಮನುಷ್ಯ'' (ಗಂಗಾಮ. ೬೫೧). [ಸಂ.] 

ಹೂಣಭಾಷೆ (ನಾ). ಹೂಣಜನಾಂಗಕ್ಕೆ ಸೇರಿದ ಭಾಷೆ: ಒಂದೊಂದು 
ಭಾಷೆಯವರೂ ತಮ್ಮ ಭಾಷೆಯೇ ಶ್ರೇಷ್ಠವಾದುದು, ದೇವಭಾಷೆ: ಮಿಕ್ಕೆಲ್ಲರ 
ಭಾಷೆಗಳೂ ಮ್ಲೇಚ್ಛಭಾಷೆಗಳು, ಹೂಣಭಾಷೆಗಳು ಎಂದು ಕರೆದಿದ್ದಾರೆ (ಕಒಸಾ. ೭೧). 

(ಸಂ. ಹೂಣಭಾಷಾ]। 

ಹೂಣಿ "ಪೂಟ್‌' ಪರಾ. 

ಹೂಣಿಕೆ "ಪೂಣ್ಕೆ' ನೋ. 

ಹೂಣಿಗ "ಪೂಣಿಗ' ನೋ. 

ಹೂಣಿಗತನ "ಪೂಣಿಗತನ' ನೋ. 

ಹೂಣಿಸು "ಪೂಣಿಸು' ನೋ. 

ಹೂಣಿಸ್ಮು 'ಪೂಣಿಸ್ಕು' ನೋ. 

ಹೂಣಿಸ್ಮು (ನಾ). ಪ್ರತಿಜ್ಞೆ; ಶಪಥ: ""ಹೂಣಿಸೆಂದು ಪ್ರತಿಜ್ಞೆಗೊಪ್ಪಿರ್ಪ ನಾಮಂ'' 
(ಕಬ್ಬಿಕ್ಕೆ. ೪೦). [ಆ ಪೂಣಿಸ್ಸು] 

ಹೂಣ್ಮು "ಪೂಣ್‌' ನೋ. 

ಹೂಣ್ಮು "ಪೂಯ್‌' ನೋ. 


೮೯೩೪ 


10 


15 


25 


30 


35 


ಹೂದಾನಿ 


ಹೂಣೆ "ಪೂಣ್ಮು' ನೋ. 

ಹೂಣೆಗ "ಪೂಣಿಗ' ನೋ. 

ಹೂಣ್ಣವೆ "ಪುಣ್ಣಮೆ' ನೋ. 

ಹೂಣ್ಯ, ಹುನ್ನಿಯ, ಹೂನ್ಮ (ನಾ). ಪುಣ್ಮ: ವಟನೆ ಕೇಳ್‌ ನಿನ್ನನ್ನ 
ಹೂಣ್ಮವುಳ್ಳವನಾವನೈೆ (ಪ್ರಭಪು. ೩-6೮೮). ಹುನ್ನಿಯ: ಹುನ್ನಿಯವುಳ್ಳಡೇಂ 
'ಜಗದೊಳೊರ್ವ್ವಳೆ ಭಾಗಿಯೆ (ಎಕ. ೪೫ ಶಿವಮೊ. ೬೪-?;1112). ಹೂನ್ಯ: '"ಸೈಪೆಂದುಂ 
ಹೂನ್ಮಮೆಂದು ಪುಣ್ಮಂ'' (ಕಶಸಾ. ೫೭-೨೫೫); ಅಂಚೆಗಳು ಮಾಡಿದ ಹೂನ್ಮಕೆ ನಾ 
ಕಡೆಗಾಣೆನು (ಸೊಬಸೋ. ೨-೮); ಶಿವಭಕ್ತರನಮಳಾಂತಃಕರಣರ ಹೂನ್ಮವೆ ಪರಿಜಾಂತಂ 
ತೆಸೆವರ ಕೀರ್ತಿ ಕಾಂತರನಂತರನೊಳಕೊಂಡಿರ್ಪುದು (ಉದ್ಭದೇ. ೨-೧೭). [« ಸಂ. ಪುಣ್ಯ! 


ಹೂತ್ಮ "ಪ್ಯೂ' ಪರಾ. 
ಹೂತ್ಮ "ಪೂಯ್‌' ಪರಾ. 
ಹೂತಕದುಂಬೆ (ನಾ). ಒಂದು ಬಗೆಯ ಸಸ್ಯ: "“ನರ್ತಕಣಿಕಾ - ಹೂತಕದುಂಬೆ'' 


(ಓಷಧಿ. ೮೪). (7) 


ಹೂತ್ತಿ (ನಾ). ಪೂತಿಬೆಕ್ಕು; ಪುನುಗುಬೆಕ್ಕು: ಮೃಗದ ಹೊರಜೇನ ಕಂಬಿಗಳ 


ಹೆಮ್ಮಡಿಲ ಹೂತಿಗಳ ಬೆಕ್ಕಡಗುಗಳ ಹೆಡೆಗೆ ಹೆಬ್ಬುಲಿಯ ಭಂಡಿಗಳ ಹೇಟ್‌ದ ಕೋಣವೆರಸಿ 
ನಡೆದುದು ಬೇಡವಡೆಗಳಟ್ಟಡವಿಯೊಳಗೆ (ಹಚಕಾ. ಪರಿ. ೨೧೩-೫೪); ಪುಲಿಗಳ ಪರವರಿ 
ಹೂತಿಯ ನೆಲೆ ಬಲ್ಲೂಕಂಗಳಿಕ್ಕೆದಾಣಂ ವೃಕ್ಸಾವಳಿಗಳ ಕಣಿಯೆಂದೆನೆ ಕತ್ತಲಿಸುತ್ತಿಹ 
ವಿಂಧ್ಯದಡವಿ ಪಡೆದುದಗುರ್ವಂ (ಪುಣ್ಕಾಸ್ರ. ೧-೯೪). 

ಹೂತಿಯ ಬೆಕ್ಕು - ಪೂತಿಯ ಬೆಕ್ಕು; ಪುನುಗುಬೆಕ್ಕು : ಮುಳ್‌ ಪುಣಿಸೆ ಪಣ್ಗಳು 
ಹೂತಿ(ಪಾಠಾ. ಹುತ್ತಿ ]ಯ ಬೆಕ್ಕು ಸೀಳ್ತ ಮುತ್ತದ ಪೊಸನಾರ್‌ ಸೆಣಂಬು ಪಲವುಂ ಮೃಗ 
ವಕ್ಕಿಗಳಿಂದಮೊತ್ತಿ ಕಟ್ಟಿದ ಮರಗಂಬಿ ಜೀರ್ಗರೆವಿನಂ ಗುದುಕಿಂ ಮಗುಲ್ಡರ್‌ ವನೇಚರರ್‌ 
(ಸೂಕ್ತಿಸು. ೩-೧೬೯); ಪೀಲಿವೊಟ್‌ ಹೂತಿಯ ಬೆಕ್ಕುಳುವಂದಿಮುಳ್‌ವರಾಹಂಗಳ ದಾಡೆ 
ಕತ್ತುರಿಯ ಹುಲ್ಲೆಗಳೊರ್ಮೊದಲಾದ ವನ್ಮಸಾರಂಗಳ ಭಾರದಿಂ ನಡೆದು ಬಂದನದೊರ್ವ 
ಪುಳಿಂದನಾಯಕಂ (ದಶಕು. ೨-೧೦೬). [ಇ- ತೆಲು. ಪೂತಿ) 


ಹೂತ್ತಿ (ನಾ). ೧. ಬಿನ್ನಹ; ಪ್ರಾರ್ಥನೆ. ೨. ಆಮಂತ್ರಣ; ಆಹ್ವಾನ: ವತ್ತಿ 


ಯುಡುತಿಹ ಇಟ್ಟಿ ಕೊಂತ ಚಕ್ರಗಳ ಹನ್ನೆತ್ತಿತೆ ತ್ರೆತ್ತಲುಂ ಹೇತಿಗಳ ಹೂತಿಗಳು ವತ್ತುತಿಹ 
ಫಾತಕಂ (ಜನಮು. ೧೯-೧೧). ([ಸಂ.] 


ಹೂತಿಡು "ಪೂಟು್‌' ಪರಾ. 

ಹೂತು "ಪೂ' ನೋ. 

ಹೂತ್ಮು "ಪೂಟ್‌' ಪರಾ. 

ಹೂತೂತು "ಹುಡುತುತು' ನೋ. 

ಹೂದಂಬುಲ (ನಾ). (ಮದುವೆ ಮೊದಲಾದ) ಶುಭಕಾರ್ಯಗಳಲ್ಲಿ 


(ಒಪ್ಪಿಗೆಯನ್ನು ಸೂಚಿಸುವುದಕ್ಕಾಗಿ) ಆಚರಿಸುವ ಒಂದು ಮಂಗಳ 
ಕಾರ್ಯ: ಮೋಟರ ಮದುವೆಗೆ ಭಂಡರು ಹಣೆಯ ಹೊಯ್ದು ಮೂಕೊಜತಿಯ 
ರೆಲ್ಲಾ ಕಳಶವ ಹೊತ್ತರಲ್ಲಾ ಉಘೇ ಚಾಂಗು ಭಲಾ ಎಂದು ನಿಬ್ಬಣ ನೇಕೆದು 
ಹೂದಂ [ಪಾಕಾಂ. ತ0ಂ]ಬುಲಕ್ಕೆ ಮುನಿವರಿದೇನಯ್ಮ (ಅವಚಂ. ೧೦೨-೪೬೧). 
[ಹ್ಮೂ (ಆ ಪ್ಯೂ) 4 ತಂಬುಲ] 

ಹೂದಳ (ನಾ). ಹೂವಿನ ಪಕಳೆ,-- ರೇಕು: ಚಿಗುರು ಗೊಂಚಲಿನಿಂದ ಅರಳ್ವ 
ಹೊದಳದಿಂದ' ಬಿರಿದ ಹಣ್‌ ಬೆಡಗಿಂದ ಮೆರೆವ ಮೂರುತಿಯೆ ಚೆಲುವ ನೀ ತಾರೈಯ 
ಬಣ್ಣಗೆಟ್ಟಿಹೆನು (ಎಸೀಗೀ. ೪೪-೧೪). [ಹ್ಮೂ (ಆ ಪ್ಲೂ) * ದಳ (ಎ ದಲ) 

ಹೂದಾನಿ (ನಾ). ಹೂವುಗಳನ್ನು ಅಂದವಾಗಿ ಜೋಡಿಸಿಡುವ ಕುಂಡ; 
ಪುಷ್ಪಕರಂಡ: ಮೇಜಿನ ಮೇಲಿನ ಹೂದಾನಿಯಲ್ಲಿ ಹೂಗೊಂಚಲು ತಲೆಬಾಗಿಸಿ 
ನವವಧುವಿನಂತೆ ನಿಂತಿತ್ತು (ದೂಜೆಟ್ಟ. ೨೬); ಹೂದಾನಿಯಲ್ಲಿ ಬಣ್ಣಬಣ್ಣದ ಡೇಲಿಯಾ 
ಹೂವುಗಳಿದ್ದವು (ಕೀಲುಗೊಂ. ೨೪); ಮೇಜಿನ ಮೇಲೆ ಹೂದಾನಿಯೊಂದು ಕಣ್ಣು 
ಸೆಳೆಯುವ ಬಣ್ಣಬಣ್ಣದ ಹೂಗಳನ್ನು ಮೆರೆದು . . . ಮಾದಕ ಸುಗಂಧವನ್ನು 
ಹತ್ತುದಿಕ್ಕಿಗೆ ಚೆಲ್ಲಿತ್ತು (ಏಳಜೀ. ೧೭೨). [ಹ್ಯೂ (ಆ ಪ್ನೂ) * ದಾನ್ಶಿ) 


ಹೂದಾಳೆ ೮೯೩೫ ಹೂರ 


ಹೂದಾಳೆ (ನಾ). ಹೂವುಳ್ಳ ತಾಳೆಗರಿ: ಸದಮಲರ ಸತ್ಕಾರವೆಂತೆನಲ: | | ಹೂಬುಗುಡಿ (ನಾ). ಹೂವಿನ ಚಿತ್ರವಿರುವ ಒಂದು ಬಗೆಯ ಕಿವಿಯ 


ಕಬ್ಬಿನಾ ತುದಿಯಿಂದ ತಾಳುತನಕಂ ಮೆದ್ದುಕೊಂಡು ಬರಲದು ಗೆಣ್ಣುಗೆಣ್ಣಿಂಗೆ | ಆಭರಣ: ನಾಲ್ಕ್ಟರಹದ್ವಾಲೆ ಹೂಬುಗುಡಿ ಗೆಜ್ಜೆಟೀಕೆ ಸಾಕು ತವರವರು ಬಡವಾರೆ 
ಮಿಗಿಲೆನಿಸಿದಿನಿದೀವುದಂತೆ ಸಜ್ಜನರ ಮೋಹಾ ಅದ ಮರಾಪ್ತರು ಬರಲು (ಹಳ್ಳಿಪ. ೭೩). [ಹ್ಮೂ (< ಪ್ಲೂ) 1 ಬುಗುಡಿ] 
ಸಂತೈಸುತಿರ್ಪರಾ ಮೊದಲದಿನವಿಕ್ಷುವಂ ತಾಳಿಂದ ಸವಿಯಲಗ್ರದ ಪರ್ವ ಪರ್ವದೊಳು | | ಹೂಬುಟ್ಟಿ "ಪೂವುಟ್ಟಿ' ನೋ. 
ರುಚಿಗೆಟ್ಟು ಹೂದಾಳೆಯಪ್ಪಂತಲಾ ಭಾವಿಸೆ (ವೀಶೈಪು. ೪-೧-೧೪). 5! ಹೂಬೇಹೂಬ್‌ "ಹುಬೇಹೂಬ' ನೋ. 
(ಹ್ಮೂ (ಆ ಪ್ಯೂ) * ತಾಳೆ (ಆ ತಾಟೆ)| ! ಹೂಬೇಹೂಬ 'ಹುಬೇಹೂಬ' ನೋ. 


ಹೂದಿಂಗಣ (ನಾ). ಒಂದು ಬಗೆಯ ಸಸ್ಕ: ಕ್ಕಾನ್ನಾಗಿಡ, ಚರೆಗುಂಡಿನ ಗಿಡ, ಹೂಮಂಚ (ನಾ). ಒಂದು ಬಗೆಯ ಮಂಚ; ವಿಶೇಷವಾಗಿ ಹೂವುಗಳನ್ನು 

ಸರ್ವಜಯ, ಹೂದಿಂಗಣ (ಮೈಔಗಿ. ೧೭-೨೯೯). [1] | ಕೆತ್ತಿರುವ ಚಿತ್ರವುಳ್ಳ ಮಂಚ: ಚಪ್ಪರಮಂಚ ಗುಜ್ಜರಿಗಾಲಮಂಚ ಮೇಲುಪ್ಪರಮಂಚ 
ಹೂದಿಂಗಳ್‌ "“ಪೂದಿಂಗಳ್‌' ನೋ. ಹೂಮಂಚ ನಿಪ್ಪಟ್ಟೆ ಶಕುನಿ ತೂಗುವ ಮಂಚ ಸೆಳೆಮಂಚವೊಪ್ಪವಾಂತೆಸೆದುವಲ್ಲಲ್ಲಿ 
ಹೂದೀಳಿ "ಪೂದಿಆ್‌' ನೋ. (ಭರಚ. ೧೫-೨೬). (ಹ್ಮೂ (£ ಪ್ಯೂ) * ಮಂಚ] 


| 

| 

} 

| 

110 
ಹೂದು "ಪೊಯ್ಮ್‌' ನೋ. | ಹೂಮಡು (ಕ್ರಿ). ಹೂವುಗಳನ್ನು ಹಾರವಾಗಿ ಕಟ್ಟು; ಹೂಮಾಲೆ ಕಟ್ಟು: 


ಹೂದುಡಿಗೆ 'ಪೂದೊಡಿಗೆ ' ನೋ. | ಹೂಗಳನ್ನಾಯ್ದು ಬಂದಳೆಂದರೆ ಅವನ್ನು ಕ್ರಮದಂತೆ ಮಡಬೇಕು, ಅನುಕೂಲವಾದ 
ಹೂದುಲುಗಲು "ಪೂದುಜುಗಲ್‌' ನೋ. ಗಿಡದ ನಾರುಗಳನ್ನು ತಂದು ಹೂಮಡುತ್ತಾಳೆ (ಕುಡಿಕೂ. ೧೬). 
ಹೂದುಲುಬು "ಪೂದುಲುಂಬು' ನೋ. | [ಹ್ಮೂ (ಆ ಪ್ಯೂ) *- ಮಡು) 


ಹೂದೇರ್‌ "ಪೂದೇರ್‌ ' ನೋ. 15| ಹೂಮರಿ (ನಾ). ಆಗ ತಾನೇ ಜನಿಸಿದ ಮರಿ; ಎಳೆಯ ಮರಿ: ಅವುಗಳಲ್ಲಿ 
ಹೂದೊಡಬೆ "ಪೂದೊಡಂಬೈ' ನೋ. ಒಂದು ಹೊರತು ಬಾಕಿಯವುಗಳು ಹೂಮರಿಗಳಾಗಿದ್ದವು (ಚಿಂಗಾಳ್ವ.೪೨೩); ಚಿನ್ನಕ್ಕಾ, 
ಹೂದೊಡಿಗೆ "ಪೂದೊಡಿಗೆ ' ನೋ. ಎಲ್ಲಾ ಮಟ್ಟೇನೂ ಮರಿ ಆಗ್ಕವೆ! ಹೂಮರಿ! (ಮಲೆಮ. ೨೬೯). 


ಹೊದೋಂಟ "ಪೂದೋಂಟ' ನೋ. | (ಹ್ಮೂ (ಆ ಪ್ಯೂ) ೬ ಮರಿ (ಆ ಮಲ್‌)) 
ಹೂದೋಟ "ಪೂದೋಂಟ' ನೋ. ಹೂಮಳೆ "ಪೂವಲೆ' ನೋ. 
ಹೂದೋರಣ (ನಾ). ಹೂವುಗಳಿಂದ ಅಲಂಕೃತವಾಗಿರುವ ತೋರಣ: |i ಹೂಮಳೆಗಆ್‌ "ಪೂವಟ್‌ಗಟ್‌' ನೋ. 

ಕಲ್ಲಿನ . . . ಕೆಳಗೆ ಬಳ್ಳಿಯೂ ಮೇಲೆ ಹೂದೋರಣವೂ ಮಧ್ಯೆ ಸಣ್ಣ ವಿಗ್ರಹಗಳೂ | ಹೂಮಾರು "ಪೂಮಾಲು' ನೋ. 

ಕೆತ್ತಲ್ಪಟ್ಟಿವೆ (ಮೈವಾಸ್ತು. ೧೧೨). [ಹ್ಮೂ (ಆ ಪ್ಯೂ) 4 ತೋರಣ) | | ಹೂಮಾಲೆ "ಪೂಮಾಲೆ' ನೋ. 
ಹೂನೀರು "ಪೂನೀರ್‌' ನೋ. | | ಹೂಮಿಡಿ "ಪೂಮಿಡಿ' ನೋ. 
ಹೂನ್ಯ "ಹೂಣ್ಯ' ನೋ. | 
ಹೂನ್ಯವಂತ (ನಾ). ಪುಣ್ಯವಂತ: ಧರೆಯೊಳ್‌ ಪ್ರದೋಷಕಾಲದೊಳಿರಲಾರ್ಪರೆ |25| ಹೂಮುಡ್ಮಿ "ಪೂಮುಡ್ಮಿ' ನೋ. 


ಹೂನ್ಮವಂತರೀ ಧಾರಿಣಿಯೊಳ್‌ (ವೀರವಿ. ೬-೨೧). ಹೂಮುಡಿಸು, ಹೂವುಮುಡಿಸು (ಕ್ರಿ). ೧. (ಬೇರೆಯವರ ತಲೆಗೆ) ಹೂವನ್ನು 
(ಹೂನ್ಶ (ಆ ಹೂಣ್ಮ) 4 - ವಂತ] ಸೆಕ್ಕಿಸು, - ಸೂಡು: ತಂಗಿ ಬಾರೆಂದಪ್ಪಿದೊಡನಂ ಕಯ್ದಿಡಿದ ಮುಂಗುರುಳ ಚೆಲ್ಚೆಯಂ 
ಹೂಪೊಡೆಯ "ಪೂಪೊಡೆಯ' ನೋ. ನುಡಿಸಿ ಹೂಮುಡಿಸಿ (ಕಾಲೂರ. ೧೯೦-೪೩೩); ಹೂಸದಿದ್ದರೆ ಹೂಮುಡಿಸಿದ್ದಕ್ಕಿಂತ ಹೆಚ್ಚು 


ಹೂಬಣ್ಣ (ನಾ). ಹೂವುಗಳ ಚಿತ್ರಗಳಿಂದ ಕೂಡಿದ ಸೀರೆ: ತಾಯಾ ದೊಡ್ಡಮ್ಮ (ಗಾದ). ೨. ಗರ್ಭಿಣಿಯರಿಗೆ ಐದು, ಏಳು, ಅಥವಾ ಒಂಬತ್ತನೆಯ ತಿಂಗಳಲ್ಲಿ 
ಏನುಟ್ಟು ಮೆರೆದಾಳು ಕಾಗುಟ್ಟು ಕರಿದು ಮನಕುಟ್ಟು ಹಾರುವರ ಹೂಬಣ್ಣನುಟ್ಟು [30 ಶುಭವನ್ನು ಕೋರಲು ಸೀಮಂತಕಾರ್ಯವನ್ನು ಮಾಡು: ಗರ್ಭಿಣಿಯರಿಗೆ 


ಮೆರೆದಾಳು (ಹಳ್ಳಿಯ . ೩೫) [ಹ್ಞೂ (< ಪ್ಯೂ) * ಬಣ್ಣ) | ಐದನೆಯ ತಿಂಗಳಲ್ಲಿ ಹೂಮುಡಿಸುವ ಕಾರ್ಯ ಮಾಡುತ್ತಾರೆ (ರೂಡಿ). 
ಹೂಬತ್ತಿ (ನಾ) ೧. ದೇವರ ದೀಪಕ್ಕಾಗಿ ಹತ್ತಿಯನ್ನು ಹೊಸೆದು ಹೂವಿನ ಹೂವುಮುಡಿಸು: ೨. ಗಂಡನ ಮನೆಯಲ್ಲಿ ನಡೆಯಬೇಕಾದ ಹೂವುಮುಡಿಸುವುದು 

ಆಕಾರದಲ್ಲಿ ಮಾಡಿದ ಬತ್ತಿ; ದೀಪವರ್ತಿ: ಕಳೇವರದ ನೀರಲ್ಲಿ ಶಾರದೆಯ ದೀಪ್ತಿ ಎಂಬ ಮಂಗಳಕಾರ್ಯಕ್ಕೆ ಅವಕಾಶವಾಗಲಿಲ್ಲ (ಮಹಾಗ.೪). 

ತೊಳಗುತಿಹುದು ಹಣತೆ ತುಂಬ ನೇಹದಲಿ ನಗೆಯ ಹೂಬತ್ತಿ ಬೆಳಗುತಿಹುದು [ಹೂಮುಡಿ, (ಆ ಪೂಮುಡಿ,) 3- - ಸು) 

(ಹೃದಸ. ೯-೧೮); ವಯಸ್ಸಾದ ಮಡಿಹೆಂಗಸರೊಬ್ಬರು ಹೂಬತ್ತಿ ಮಾಡುತ್ತಾ ಭಕ್ತಿ |೬| ಹೂಮೂಡಿಗೆ (ನಾ). ಹೂವಿನ ಬತ್ತಳಿಕೆ: ನೋಡನೋಡಲಿಕಂಗಜನ ಹೂಮೂಡಿ 

ಯಿಂದ ಅರೆಕಣ್ಣುಮುಚ್ಚಿ ಕುಳಿತಿದ್ದಾರೆ (ದೂಬೆಟ್ಟ. ೧೪೫); ಅದರ ಮೇಲೆಯೇ ತುಪ್ಪದಲ್ಲಿ | ಗೆಯ ಸರಳಂಗದೊಳಗಕ್ಕಾಡಿದವು ಮೈಮಟೆದಳೊಂದೆರಡೆಂಬವಸ್ಥೆಗಳ (ತೊರರಾ. 

ತೋಯಿಸಿದ ನಾಲ್ಕಾರು ಹೂಬತ್ತಿಗಳಿದ್ದವು (ಗಂಗಾಸಾ. ೬). ೨. ಒಂದು ಬಗೆಯ | ೩-೪-೪). [ಹ್ಯೂ (ಆ ಪ್ಯೂ) * ಮೂಡಿಗೆ] 

ಪಟಾಕಿ; ಸುರುಸುರುಬತ್ತಿ: ಎಡವೂರ ತಳದಲ್ಲಿ ಏನೇನ ಶಡಗರ ಎಡಕ | | ಹೂಯಲು "ಪೊಯಲ್‌' ನೋ. 

ನಂದಿಕೊಲ ಬಲಕ ಪಲ್ಲಕಿ ಪಂಕ . . . ಹಾರೂವ ಹೂಬಾಣ ಹೂಬತ್ತಿ ಕಂಡಿ | ಹೂರ, "ಪುರ" ನೋ. 

(ಕನ್ನಜಾ. ೯). [ಹ್ಮೂ (ಆ ಪ್ಯೂ) * ಬತ್ತಿ] |4| ಹೂರ, (ನಾ). ಒಂದು ಬಗೆಯ ಮರ: ಕಕ್ಕೆ ಹೂರಂ [ಪಾಠಾಂ. ಬೂರಂ] ಬೆಳಲ್‌ 
ಹೂಬಾಣ "ಪೂಬಾಣ' ನೋ. | ಮಾವರುಟಾಳಂ . . . ಬ್ರಹ್ಮವೃಕ್ನಂ ಕಟ್‌ಕೆ ತಲೌಯದಿಂದೊಪ್ಪುತಿರ್ದತ್ತರಣ್ಮಂ 
ಹೂಬಿಡು "ಪೂಬಿಡು' ನೋ. | | ರಕ. ೧-೭೨); ತೇಗ ಕಗ್ಗಲಿ ಸರಳ ನಿಂಬ ಹೂರಂ . . . ಸಲ್ಲಲಿತ ಚಂದನಂಬೆತ್ತ 
ಹೂಬಿಸಿಲು (ನಾ). ಎಳೆಯ ಬಿಸಿಲು; ಹಿತವಾದ ಬಿಸಿಲು : ಮಂಜಕ್ಕ ತಂದೆಯ | |, ಪೇರ್ಮೆಳೆಗಳೊಳು ವಲ್ಲರಿಗಳುಂ ಪರ್ವ ಜೆರ್ರೆಂಬ ಕಾನನವ ಕಂಡು ವಿಸ್ಮಿತರಾದರು 

ಬಾಳ್ವೆಯ ಸಂಜೆಯಲ್ಲಿ ಹೂಬಿಸಿಲಿನಂತೆ ಕಂಗೊಳಿಸುತ್ತಿದ್ದಳು (ಹಾಹುತ್ತ. ೬೬); ಹೂಬಿಸಿಲು | (ಪ್ರಭುಪು೩-೧೩೦); ಹೂರದ ಚೆಕ್ಕೆ ಗರಿಕೆಯ ಬೇರು. . . ಚೂರ್ಣವ ಹಾಕಿ ಕದಡಿ 


ಹೊಂಬಿಸಿಲು ಚೆಂಬಿಸಿಲು ಚುಂಬಿಸಲು ಎದೆಯನ್ನೆ ತುಂಬಿಸಲು ಬಂಬಿಸುತಿರೆ | 45 
(ಭಾವಜೀ. ೨೧-೪೦೫). (ಹೂ («ಆ ಪ್ಕೂ) + ಬಿಸಿಲು (« ಬಿಸಿಲ್‌`)| | 


ಪಾಕಮಾಡಿ ಹದದಲ್ಲಿ ಇಳುಹಿ ಮೈಗೆ ಲೇಪಿಸಲು ಸ್ಫೋಟಕ, ಮಸೂರಿಕೆಗಳು 


ಶಿಮನವಡೆವು (ವೈದೃಸಾ. | ೩೭೭). (7 


ಹೂರಣ 


ಹೂರಣ (ನಾ). ೧. ತುಂಬುವುದು; ಭರ್ತಿಮಾಡುವುದು: “ಹೂರಣ (ಹೂರ್ಣ) ! 
= ಪೂರ್ಣ'' (ತದ್ಬಕೋ.೪೯). ೨. ಕಡುಬು, ಹೋಳಿಗೆ ಮೊದಲಾದುವುಗಳಲ್ಲಿ | 
ತುಂಬುವ ಹುದುಗಲು: ಪೊಂಗಿರ್ದಂಗರವೋಲಟ್‌ಗೆಯಂ ಗರಗರಮಪ್ಪ ಜಂ 
ಶರ್ಕರೆಯಂ ಪಿಂಗದೆ ಹೂರಣಮೆನಿಸಿ ಮನಂಗೊಳಿಪುವನಮ್ಮತಪೂರಮಂ (ಶಾರ್ಶಸು | 
೮-೫೬); ಬೆಂದ ಕಡಲೆಯ ಬೇಳೆಯಂ ಬೆಲ್ಲಗೂಡಿಯರೆದು ಹೂರಣವ ಮಾಡಿ . . . | 
ಹೂರಿಗೆಯಡುವುದು (ಸೂಪಶಾ.೧-೨೬); ಕತ್ತೆಗೆ ಹೂರಣದ ರುಚಿ ತಿಳಿಯಲಿಲ್ಲ ತೊತ್ತಿಗೆ 
ಪತಿವ್ರತೆಗುಣ ಬರಲಿಲ್ಲ (ಪುರಂದ.೨-೨೬-೬). ೩. (ಆಲಂ) ಸತ್ವ; ತಿರುಳು) ಸಾರ; | 
ಸುರವಿರೋಧಿಯ ಮುಂಡ ಕೊಂದುದು ಹೊರಳಿ ಕಪಿಗಳ ಹೊರಳಿಯನು ಬಲವರದ 
ಹೂರಣದಂತೆಯಜಿಗಿಚಿಯಾದುದಗಲದಲಿ (ತೊರರಾ. ೬-೨೮-೬೨). ೪. ಗುಟ್ಟು; 
ಮರ್ಮ; ರಹಸ: ಭಿಕ್ಷುಕನು ಇನ್ನು ವಾತಾವರಣ ತೀರ ಹದಗೆಡಬಹುದೆಂದೂ, ತನ್ನ 
ಹೂರಣ ಹೊರಬೀಳಬಹುದೆದೂ ಮನವರಿಕೆ ಮಾಡಿಕೊಂಡು . . . ಹೋದ (ಫಲಸಂ. ೭೪); | 
ನಾವು ಗಂಡಹೆಂಡಿರು ಬಹಳ ಪ್ರೀತಿಯಿಂದಲೇ ಇರಬೇಕೆಂದು ತಿಳಿದ ಅಣ್ಣನಿಗೆ 
ಆನಂದವಾಗುತ್ತದೆ. ಪಾಪ! ಅವನಿಗೇನು ಗೊತ್ತು ಒಳಗಿನ ಹೂರಣವೆಂಥಾದ್ದು ಅಂತ! 
(ನಾಪೋಲೀ. ೨೩೩); ಶೆಟ್ಟಿ ಸತ್ತ ಮೇಲೆ ಅವನ ಲೆಕ್ಕ ಹೊರಗೆ ಬಿತ್ತು, ಕಳ್ಳ ಸತ್ತ ಮೇಲೆ 
ಅವನ ಹೂರಣ ಹೊರಗೆ ಬಿತ್ತು (ಗಾದೆ). 

ಹೂರಣದೊಡೆ ಎ ಹುದುಗಲನ್ನಿಟ್ಟು ಮಾಡುವ ಒಂದು ಬಗೆಯ ವಡೆ: 

ಹೂರಣವನು ಬಿಳಿಯುದ್ದಿನಿಂದ ಚಾರಿಸಿಕೊಂಡ ಸಣ್ಣ ಸಂಪಳೆಯೊಳಗೆ ತುಂಬಿ ತುಪ್ಪ 
ದೊಳು ಪಾಕಂ ಮಾಡಿಯಿಳುಹಿದುದು ತಾನೆ ಹೂರಣದೊ!ಪಾಶಾಂ. ವೊ]ಡೆಯೆನಿಸಿಕೊಂಡು 
ಹಿರಿದು ಸವಿಯಂ ಪಡೆದುದು (ಸೂಪಶಾ. ೧-೬೫). [ಆ ಸಂ. ಪೂರಣ) 

ಹೂರಣಗಡುಬು (ನಾ). ಕೊಬ್ಬರಿ, ಕಡಲೆ, ಸಕ್ಕರೆ ಮೊದಲಾದ ಹುದುಗಲನ್ನು 
ತುಂಬಿಸಿ ಮಾಡಿದ ಕಡುಬು: ಸಣ್ಣ ಸೇವಗೆ ಹಾಲುಂಡೆ ಜೇನ್ಲೊಡ ಶುಭ್ರವಣ್ಣದುದ್ದಿನ 
ಸವಿಗಡುಬು ಬಣ್ಣಿಸೆ ಹೂರಣಗಡುಬು ಭೂಪಗೆ ಮುದ್ದುವೆಣ್ಣುಗಳೆಡೆಮಾಡಿದರು 
(ಕಂನವಿ-ರ-೮೭); ಹುಗ್ಗಿ ಹೂರಣಗಡುಬು ಮಗ್ಗಿ ತಾಳಲಗಾಯಿ (ಜನಗೀ. ೫೭). 

(ಹೂರಣ 4 ಕಡುಬು (ಆ ಕಡುಂಬು)! 

ಹೂರಣಬದನೆಗಾಯ್‌ (ನಾ). ಬದನೆಕಾಯಿಗೆ ಸಾಂಬಾರಪದಾರ್ಥವನ್ನು 
ತುಂಬಿ ಮಾಡಿದ ಒಂದು ಬಗೆಯ ಅಡುಗೆ: ಕೆಲವಕ್ಕೆ ಬದನೆಯ ಬಜ್ಜಿ ಕೆಲವಕ್ಕೆ 
ಕತ್ತರಿಸಿದೆಳೆಕೀರೆ. . . ಉಳಿದವಕ್ಕೆ ಹಸಮಾಡಿ ಬಟ್ಟ ತ್ರಿವದನಿತ್ತು ಒಗ್ಗರಿಸಿಕೊಂಡವಬವಲ 
ಹೆಸರ ಹೂರಣ[ಪಾಕಾಂ. ರು ಸೂರಣದ]ಬದನೆಗಾಯುಬುದು (ಸೂಪಶಾ.೪-೨೧). | 

(ಹೂರಣ 4 ಬದನೆಗಾಯ್‌,] 

ಹೂರಣು (ನಾ). ಒಂದು ಬಗೆಯ ತೆರಿಗೆ (2): ಇಂತಿವರು ಮುಖ್ಯವಾಗಿ ಸಮಸ್ತ 
ವೃತ್ತಿಮಂತರು ತಂಮು ಬ್ರಾಹ್ಮಣವೃತ್ತಿಯೋಪಾದಿಯಲು ಅದ%ಳಿಕೆ ಹೊರಣು 
ದಂಡದೋಷದಿಂ ಪಾದ ತಿಜುಗೆಯಂ ಕೊಂಬುದಿಲ್ಲೆಂದು (ಒ]ಂದು ಹೊಂನ 
ಪಾದಪೂಜೆಯಂ ಕೊಂಡು ಸಿದ್ದೇಶ್ವರ ಗದ್ದೆ ಭಂಡಿ ೯... ಅಂತು ಭಂಡಿ ೧೯ಕ್ಕಂ ಹಡಿಕೆ 
(ಹೂ]ರಣು ಮೊದಲಾಗಿದ್ದುವಕ್ಕೆ ಸರ್ವಾಬಾಧ ಪರಿಹಾರವೆಂದು ಕೊಟ್ಟರು 
(ಕಣ. V. ೭೦-೪; 1221). |?) 

ಹೂರಿಗೆ "ಪೂರಿಗೆ' ನೋ. 

ಹೂರಿಗೆದೋರಣ (ನಾ). ಪೂರಿಗೆಗಳನ್ನು ಕಟ್ಟಿ ಮಾಡಿದ ತೋರಣ: ಹೊಳವ 
ಮಣಿದರ್ಪಣದ ಕಾಂತಿಯ ಕಲಶ ಹೂರಿಗೆದೋರಣದ ಥಳಥಳಿಪ ಕದಳೀಸ್ತಂಬ 
ಮಿಂಚುವ ಸಾಲುದೀಪಗಳ . . . ಧಾರಾನಿಳಮಂಟಪವೆಸದುದಾಕ್ಸಣ ನವವಿಳಾಸದಲಿ 
(ಅಂಬಿಕಾ. ೪೮-೪೯). [ಹೂರಿಗೆ (ಎ ಪೂರಿಗೆ) 3- ತೋರಣ] 

ಹೂರುಂಡೆ (ನಾ). ಒಂದು ಬಗೆಯ ಭಕ್ಷ್ಯ: ಹಾಲುಂಡೆ ಹೂರುಂಡೆಯನು 
ತೆಜಹಿಲ್ಲೆನಿಸಿ ಗಡಣಿಸುತ್ತ ಗುಡ್ಡರುಗಳಿಗೆ ಕಜ್‌ಕಂಠನಾರೋಗಿಸಿದಡೆ ಇನಿದಾವರಿಸಿ 
ಗರಳಸುಧೆಯಂತಿರ್ದುದು (ಸದ್ದರಾ. ೮-೮). ([? * ಉಂಡೆ] 

ಹೂರ್ಣ (ಗು). ಸಂಪೂರ್ಣವಾದ; ಸಮಗ್ರವಾದ : ಯಾವಡೆ ಹೂರ್ಣಪಲ 
ಮಾಡಬೇಕು (ಎಕ. ಶೃಂಗೇರಿ. ೯-೭೪; 1652). [ಆ ಸಂ. ಪೂರ್ಣ] 

ಹೂಲ್ಮಿ "'ಪೂಲ್ಲಿ' ನೋ. 


೮೯೩೬ 


ಹೂವುಮುಡಿ 


ಹೂಲ್ಮಿ 

ಹೂಲಿಕುಂಟೆ. "ಪೂಲಿಕುಂಟೆ' ನೋ. 

ಹೂಲಿಚೆಂಡು (ನಾ). ನೀರಿನಲ್ಲಿ ಜೊಂಡಿನಂತೆ ಬೆಳೆಯುವ ಒಂದು ಬಗೆಯ 

ಗಿಡ; ಆಪು; ತನಕಲಿ; ೫ ಇದರಿಂದ ಬಿಸಿಲಿಗೆ ತಲೆಯನ್ನು ಮರೆಮಾಡಿ 
ಕೊಳ್ಳುವ ಪರಂಗಿ ಟೋಪಿಗಳನ್ನು ಮಾಡುತ್ತಾರೆ: (8). 
(ಹೂಲಿ, (ಇ ವೂಲಿ) % ಬೆಂಚು) 

ಹೂವಕ್ಕಿ "ಪೂವಕ್ಕಿ' ನೋ. 

ಹೂವಡಿಗ "ಪೂವಡಿಗ' ನೋ. 

10| ಹೂವರಸಿ "ಹೂವರ್ಚ' ನೋ. 

ಹೂವರಸೆ "ಹೂವರ್ಚಿ' ನೋ. 

ಹೂವರಳಿ (ನಾ). ಒಂದು ಬಗೆಯ ಮರ: ಹೂವರಳಿ ಬೇರು, ಪಾರಿವಾಣದ ಬೇರು 
೬ ೬.೬ ಕಗ್ಗಲಿಬೇರು, ಗರಿಕೆಬೇರು ಇವು ಪ್ರತ್ಯೇಕ ೩೦ ಹಲವಂ ೧೬ ಕೊಳಗ ನೀರಿನಲ್ಲಿ 
ಹಾಕಿ ಕಷಾಯ ಕಾಸಿ (ಸಕವೈ. a೧). (ಹ್ಮೂ (ಆ ಪ್ಯೂ) 3- ಅರಳಿ] 

46 ಹೂವರ್ಚಿ, ಹೂವರಸಿ, ಹೂವರಸೆ (ನಾ). ಒಂದು ಬಗೆಯ ಮರ: 
ಸೊಗದೇಬೇರು, ಹೂವರ್ಚಿ ಚೆಕ್ಕೆ, ಬೇಲದ ಚೆಕ್ಕೆ... ಎಲ್ಲವನ್ನೂ ಒಣಗಿಸಿ (ಸಕವೈ. 
ಪರಿ.೫೦೨). ಹೂವರಸಿ: ಮರಗಳು . . . ಚಿಲ್ಲು, ಹೂವರಸಿ, ಬೆಪ್ಪಾಲೆ, ಹಾಲೆ 
(ನಮ್ಮನು.೨೩೬). ಹೂವರಸೆ: (8). ದೇ. ತಮಿ. ಮಲ. ಪೂವರಚು] 

ಹೂವಲಿ "ಪೂವಲಿ' ನೋ. 

20 ಹೂವಳ "ಪೂವಳ' ನೋ. 

ಹೂವಾಡಗಿತ್ತಿ "ಪೂವಡಿಗಿತಿ' ನೋ. 

ಹೂವಾಡಿಗ "ಪೂವಾಡಿಗ' ನೋ. 

| ಹೂವಿಲ್ಲು "ಪೂವಿಲ್‌' ನೋ. 

ಹೂವಿಸು (ಕ್ರಿ). ಹೂವಾಗುವಂತೆ ಮಾಡು: ಚಿಗುರಿಸಿ ಹೂವಿಸಿ ಕಾಯಿಸಿ ಪಣ್ಣಿಸಿ 
ಬಣ್ಣಸುವೊಲು (ಸಖೀಗೀ.೨೮-೧೩); ಹೂವಿನಾಸೆಯೇ? ಪ್ರೇಮದ ಮೊಗಸನೆ ಸೂಸಿ 
ಹೂವಿಸೇಕೆದೆಯೆನ್ನ'? (ಗಿಇಎಂ. ೪೪-೨). [ಹ್ಮೂ (ಆ ಪ್ಯೂ) ೪ - ಇಸ್ಬು] 

ಹೂವೀಳಯ, ಹೂವೀಳ್ಕ (ನಾ). (ಮದುವೆ ಮೊದಲಾದ) ಶುಭಕಾರ್ಯಗಳಲ್ಲಿ 

| (ಒಪ್ಪಿಗೆಯನ್ನು ಸೂಚಿಸುವುದಕ್ಕಾಗಿ) ಆಚರಿಸುವ ಒಂದು ಮಂಗಳ 


ಕ್ರ 


25 


ಕಾರ್ಯ: ನಿಮ್ಮ ಗೇಹದೊಳನಂತಸಂಭ್ರಮದಿಂದನೇಕಜಂಗಮ ಉಂಡಿತಂತಜ್‌ದು 
ನಾವಕ್ಕುವರ್ಥ ನಿಮಗೊಂದುದಿನ ಹೂವೀಳಯಕೆ ನೆರೆಯದು (ಖಂಗಿರಾ.೩೧-೧೨). 
ಹೂವೀಳ್ಳ: ನನ್ನ ಪತಿಯ ಅಜ್ಜಿ ನನ್ನ ಕೈಯಿಂದ ಹೂವೀಳ್ಕ ಮಾಡಿಸಿದರು (ಸ್ಪತಿಚಿ. ೩೧); 
ಪಕ್ಷಕ್ಕೆ ಒಂದಾವರ್ತಿಯಾದರೂ ಹೂವೀಳ್ಕ ಮಾಡದಿದ್ದರೆ ಅಕೆಗೆ ಬಿಡುಗಡೆಯಿರಲಿಲ್ಲ 
(ನಿರಾತೆ. ೧೫). [ಹ್ಮೂ (ಆ ಪ್ಯೂ) 4 ವೀಳಯ (ಆ ವೀಳೆಯ)) 
ಹೂವೀಳ್ಯ "ಹೂವೀಳಯ' ನೋ. 
೩| ಹೂವು "ಪ್ಲೂ' ನೋ. 
ಹೂವುಕಟ್ಟು "ಪೂಗಟ್ಟು' ನೋ. 
ಹೂವುಕಟ್ಟು (ನಾ). ಹೂವಿನ ಹೆಣಿಗೆ, -- ಕಟ್ಟು: ಎಳಹಸುರು ಹೊಂದಳಿರ 
ಸೊಂಪೆಲೆಯ ಹಿಪ್ರೆಯಲಿ ಹಿಳಿದ ಈ ಕಮ್ಮೆಣ್ಣೆ, ಈ ಹೂವುಕಟ್ಟುಗಳು, ಎಲ್ಲ ಹೆರುವೀ 
ನಮ್ಮ ಭೂತಾಯ ಪುಟ್ಟಮಕ್ಕಳು (ಪಾರಸಿ. ೨೩-೫೨೫). [ಹೂವು (ಆ ಪ್ಶೂ) 4 ಕಟ್ಟು] 
ಎ| ಹೂವುಕೋಸು "ಹೂಕೋಸು' ನೋ. 
| ಹೂವುಗಣೆ "ಪೂಗಣೆ' ನೋ. 
ಹೂವುಗಣ್ಣು "ಪೂಗಣ್‌' ನೋ. 
ಹೂವುತನ (ನಾ). ಹೂವಾಗಿರುವಿಕೆ; ಮೃದುವಾಗಿರುವುದು: ಮೂಗಿಗಿದರ 
ಕಂಪು ಬರದು ಮೈಗೆ ಇದರ ತಂಪು ಅರಿದು ಸುರರ ಬನದ ಹೂವುತನದ ತಿಳಲು, ಮನದ 
ಅರಿವಿದು (ನಾದಲೀ. ೨೨-೧೫). [ಹೂವು (ಆ ಪ್ಯೂ) 4 - ತನ] 
ಹೂವುಮುಡಿ "ಪೂಮುಡಿ,' ನೋ. 


ತ 


45 


ಹೂವುಮುಡಿಸು 


ಹೂವುಮುಡಿಸು "ಹೂಮುಡಿಸು' ನೋ. 
ಹೂವೆತ್ತು "ಪೂವೆತ್ತು' ನೋ. 
ಹೂಸ "ಪೂಸ್ಕ' ನೋ. 
ಹೂಸಕ, ಹೂಸಿಕ, ಹೂಸುಕ (ನಾ). ೧. ಸುಳ್ಳು; ಹುಸಿ: '"ಹೂಸಕವೆನೆ 
ತೊಡಹಂ''(ಭಾರನಿ. ೩೫); ಗುರುಜಕೃಪ ಕೃತವರ್ಮ ಶಲ್ಕಾದ್ಕರಿಗೆ ಹೂಸಕದೊಲಹು 
ಮಿಗಿಲಾಯ್ದಿರುಳು ಕರ್ಣಗೆ ಪಟ್ಟವಾಯಿತು (ಕುವ್ಕಾಕ. ೧-೩೦); ಸುರನದೀಸುತನಂಧನೃಪ 
. ಕೌರವನು ಹೂಸಕದ ಕರುಣರಸವನು ಮೆಟ್‌ದರು (ಸಾಳೃಭಾ. ೩೫-೧೨); 
ಹೂಸಕವನಾಡದಿರ್‌ ನಿನ್ನ ಪೆಸರಾವುದಾವಾಸವಾವೆಡೆ ಪೇಳ್ವುದೆನೆ ದನುಜಪತಿ 
»ಂದಹಾಸದಿಂ (ಚೆಬಪು. ೨೫-೧೪). ೨. ಆಡಂಬರ; ಸೋಗು: ಆಸೆಗೆ 
ಮೊದಲಬಳಾವಳಿ ಮೋಸಕ್ಕೆ ಮೊದಲ್‌ ಜಡತ್ವಮೆಂಬೆರಡುಂ ಗೆಲ್ಫೊಡೆ ಹೊಸಕಮಿಲ್ಲದೆ 
ಭಜಿಪುದು ಮೈಸಿರಿಯುಳ್ಳವಳನಬ್ದಸದೃಶಾನನೆಯಂ (ಅನುಮು. ೧); ಬೆಡಂಗುವಾತು 
ನಾಣುಡುಗಿದದೆ ತೋಟಿ ಹೂಸಕದ ಕಾತುರವಿಲ್ಲದ ಸೊರ್ಕು . . . ಆದಿಯಾಗೊಡರಿಪ 
ವೈಶಿಕಂಗಳಿವು ವೇಶೈಗೆ ಭೂಷಣಮಾಗಿ ರಂಜಿಕುಂ (ಮನ್ಮವಿ. ೧೭-೩); ಹೂಸಕದ ಶೌರಿಯದ 
ಬಾಳಿಕೆಯೇಸು ದಿನವೈ ಕರ್ಣ (ಕುವ್ಮಾದ್ರೋ. ೬-೨೦); ನಿಜವಿರಕ್ತರಂತೆ ದೇಶಮಧ್ಯದಲ್ಲಿ 
ಸುಳಿದು ವಿರಕ್ತರ ಕಂಡಲ್ಲೆ ಸಟೆಯ ಭಕ್ತಿಯ ಹೂಕ್ಕು ಹೂಸಕದುಪಚಾರಮಂ ನುಡಿದು 
(ಘನವ. ೩೪-೨೬). ೩. ವೃರ್ಥ; ಹಾಳು: ಅವನ ಮೈಗಂಪು ಸುಯ್ಗಂಪುಗಳನು 
ಕೊಳ್ಳದವಳ ನಾಸಿಕವು ಹೂಸಕವು (ನಾಗಕು. ೨೫-೫೩). ೪. ಅಲಂಕಾರ; ಬೆಡಗು: 
ಹುಸಿಯ ಹಸರ ಹುರುಡಿನ ಮನೆ ಹೂಸ।ಪಾಠಾಂ. ನ]ಕವೆಸೆವ ಹೊಳಲು ಹೋರಟೆಯ 
ಕುಶಲದಿ ಕುಹರದಾಗರವೊಯೆಂಬಂತೆ ರಾಜಿಸಿದುದಾ ವೇಶ್ಮಾಲಂಬ (ಮೋಳಪು. ೧-೫೭). 
೫. ನಿಸ್ಸತ್ತ್ವವಾದುದು;ಸತ್ತ್ವವಿಲ್ಲದುದು: ಅಳ್‌ವುಮಅವೆಗಾದ ಬಗೆ ಹೂಸಕದ 
ಬಾಯಿದೆಆ'ಗೂಟ ಜೊಂಪಿಸುವಂಗೆ ತುಣುಬಿದ ರೋಮಾಳಿ ಬೆಂಡೇಳ್ವ ಕಂಗಳು 
ಮೆಲೆದವವರ ಕೂಟದಲ್ಲಿ (ವರ್ಧಚ. ೫-೯೦). ೬. ತೋರಿಕೆಯ ವೇಷದವನು; 
ಸುಳ್ಳುಗಾರ; ಹುಸಿಕ: ಆಶೆಯಟಮಟದುದರಪೋಷಣಕೆ ಕೆಲವಿಕೃತವೇಷಗಳ ನಟಿಸಿ 
ಬಹಿರಂಗ ಬಳಕೆಯ ಬಯಲ ಹೂಸಕರನೊಲ್ಲ (ಶಿವಗೀ. ೫೫-೨೬೦); ನಿರಾಲಂಬಿಗಳಾದ 
ನಜಶರಣರು ಮಚ್ಚರು ಕಾಣಾ ಹೊರವೇಷದ ಹೂಸಕರ (ಸಿದ್ದೇವ. ೧೫೮-೪೭೪). 
ಹೂಸಿಕ: ೨. ವಿಗಡತನವನು ವಹಿಲದಲಿ ಕೈಮಗುಚ ಕಳೆದರು ಹೂಸಿಕದ 
ಹೂಣಿಗತನವ (ಕುವ್ಮಾದ್ರೋ ೧೬-೨೫). ಹೂಸುಕ: ೨. ಪುಸಿಯೆ ಭೀಮನ ಮಾತು 
ಹೂಸುಕದೆಸುಗೆ ತಾನೇಕಿನ್ನು ರಿಪು ನಿಪ್ಪಸರದಲಿ ಕಲಿಯೇಣಿದರೆ ಕೈಕೊಳ್ಳಲು 
(ಕುವ್ಮಾಕ. ೨೬-೪). [ಆ ಪೂಸು, + - ಕ] 
ಹೂಸಣಂಬ "ಪೂಸಣಂಬ' ನೋ. 
ಹೂಸಣೆ (ನಾ). ಬಳಿಯುವಿಕೆ; ಲೇಪನ: ತನುವೆಂಬ ಮನೆಗೆ ಅಸ್ತಿಂಗಳು ಚಮ್ಮದ 
ಹಂಜರ . . . ಮಾಂಸದ ಬಿತ್ತಿಗೆ ರಸದ ಹೂಸಣೆ (ಅದವ. ೧೫-೩೩). [ಆ ಪೂಸು] 
ಹೂಸತನ "ಪೂಸತನ' ನೋ. 
ಹೂಸಿಕ "ಹೂಸಕ' ನೋ. 
ಹೂಸೀರೆ (ನಾ). ದುರ್ಗೆ ಅಥವಾ ಲಕ್ಷ್ಮಿಯ ವಿಗ್ರಹಕ್ಕೆ ಉಡಿಸುವ ಹೂವಿನ 
ಚಿತ್ರದಿಂದ ಕೂಡಿದ ಸೀರೆ: (82. (ಹ್ಮೂ (ಆಪ್ಕೂ) 4 ಸೀರೆ] 
ಹೂಸು "ಪೂಸು' ನೋ. 
ಹೂಸ್ಮು "ಪೂಸ್ಮು' ನೋ. 
ಹೂಸ್ಮು (ನಾ). ಅಪಾನವಾಯು; ಅಧೋವಾಯು: ತಂಗಳ ಕಿಚ್ಚಡಿಯುಂಡು 
ಹೂಸು ಬಿಡುವಿರಿ (ಬಿಜ್ನರಾ. ೯-೧೦೧); ಇದ್ದಕ್ಕಿದ ಹಾಗೆ ಗುತ್ತಿ ಡುರುಕ್ಕೆಂದು ಹೂಸು 
ಕೊಟ್ಟು ನಿಂತನು! (ಮಲೆಮ. ೫೪೨). 1೮ ಪೂಸ್ಕು) 
ಹೂಸುಕ "ಹೂಸಕ'ನೋ. 
ಹೂಸುದಗ್ಗಿ (ನಾ).ಒಂದು ಬಗೆಯ ಗಿಡ; ತಕ್ಕಿಲೆ: (62. [11 
ಹೂಸುಬುರುಕ (ನಾ).ಅಪಾನವಾಯುವನ್ನು ಬಿಡುವವನು; ಹೂಸುಬಿಡು 
ವವನು: ""ಕರ್ದಕಃ ಕರ್ದಮಾನ:, ಈ ೨ ಹೂಸುಬುರುಕಂ '' (ಕಾಶಕೃ. ೮೫). 
[ಹೂಸ್ಮು (ಆ ಪೂಸ್ಟು) *- - ಪುರುಕ] 


೮೯೩೭ 


ಹೂಳು 


ಹೂಹಗುರ (ನಾ). ಹೂವಿನಷ್ಟು ಹಗುರವಾದುದು: ಮಲ್ಲಿಗೆಯ ಹೂಹಗುರ ಈ 
ಹಸುಳೆ (ಚಂದ್ರಸ. ೨೨-೧೪); ಸುಖ ಸಂತೋಷಗಳಿಂದ ಎದೆಯನ್ನು ಹಣಿಸಬೇಕು ಎಂಬುದು 
ಅವರ ಹೂವಿನಂಥ ಮನಸ್ಸಿನ ಹೂಹಗುರವಾದ ಹಾರೈಕೆ (ಬದ್ದಪ್ರ. ೩1೩. ನಾಟಕದ ಸಮಸ್ಯೆ). 


(೫೧. 'ಇ ಸ್ಟಾ) ಕ ಹಗೆಗೆ! 


5 | ಹೂಹತ್ತಿ (ನಾ).ಒಂದು ಬಗೆಯ ಸಸ್ಮ: ""ರಕ್ತಮಂಜರೀ - ಹೂಹತ್ತಿ , ಕಡವ'' 


(ಓಷಧಿ. ೧೩೫). [ಹ್ಮೂ (ಆ ಪ್ಯೂ) 3 ಹತ್ತಿ, (ಆ ಪಮ್ಮಿ)] 

ಹೂಹುಟ್ಟು (ಕ್ರಿ). (ಕಣ್ಣಿನಲ್ಲಿ) ಹೂವು ಉಂಟಾಗು; ಹೂಬೀಳು: ಅಲಿ 
ನೊಂದುದೊ ಕಣ್ಣ ಬೇನೆಯೊ ಮೈಲಗೆಯೊ ಹೂಹುಟ್ಟಿದುದೊ ಕಣುಶೂಲೆಯೋ 
(ಬಸಪು. ೧೮-೬೬). [ಹ್ಞೂ (< ಪ್ಲೂ) + ಹುಟ್ಟು (< ಪುಟ್ಟು)] 


10| ಹೂಹೆ (ನಾ).೧. ಹಸುಳೆ; ಶಿಶು: ""ಹೂಹೆಯೆನೆ ಹಸುಳೆಯಕ್ಕುಂ'' (ಭಾರನಿ. ೩೧); 


45 


ಹೂಹೆಗಳಳಿವ ಹರೆಯವೆ ಶಿವಶಿವಾಯೆಂದಳಲುದೊಟ್‌ಯಲಿ ಮುಳುಗಿ ಮೂಡುವ 
ದ್ರುಪದಪತಿಯೆಂದ (ಕುವ್ಮಾಅ. ೧೧-೧೧); ಆಹ ತಿಂಬೆನು ಕರುಳನೀಗಳೆ ಹೂಹೆಗಕ್ಕಟ 
ತನ್ನೊಡನೆ ಹೇಳಾಹವಕೆ ನಿಲುವಂತೆ . . . ಎನುತ ಖಳ ಬಾಯ್ದೆಜೆದು ಹರಿತಂದ 
(ನಿಭಾಗ.೧೦-೩೨-೧೫). ೨. ಮರಿ; ಪೋತ: ಹುಲ್ಲೆಯ ಹೂಹೆಗಳು ಹೆಬ್ಬುಲಿಗೆ 
ಹಾಯೃವೆನುತ್ತ ಗರ್ಜಿಸಿದ (ಕುವ್ಮಾಳ. ೨೦-೩೨). ೩. ಗೊಂಬೆ; ಪುತ್ತಳಿ: ಯಂತ್ರ 
ಸೂತ್ರದ ಹೂಹೆಯಂತಿರೆ ನೃಪತಿ ತೆತ್ತನು ಹಗೆಗ ತನುಧನವ (ಕುವ್ಮಾಸ. ೧೪-೨೩); 
ಯಂತ್ರಮಯಹೂಹೆಗಳು ನೃಪರೀ ಯಂತ್ರಸೂತ್ರದ ಕುಣಿಕೆ ನಿನ್ನ ನಿಯಂತ್ರಣವ ಹೇಳೌ 
ನಿಧಾನವನೆಂದಳು (ಕುವ್ಮಾಅ. ೧೫-೨೨). ೪. (ಆಲಂ) ಹೇಡಿ; ಕ್ಬುದ್ರ; ಅಲ್ಪ: 
ಉರಗನಿಕ್ಕಡಿಗಾಐ ಹುಲ್ಲಿನ ಸರವಿಗಂಜುವುದುಂಟೆ ಕರ್ಣಾದ್ಯರನು ಕಡ್ಡಿಗೆ ಬಗೆಯನೀ 
ಹೂಹೆಗಳ ಗಣಿಸುವನೆ (ಕುವ್ಮಾದ್ರೋ. ೫-೭೮); ಕಾದು ಸಾಕೆಲೆ ಹೂಹೆ ಹೆಂಗೂ 
ಸಾದಡೀಕ್ಷಿಸೆನುತ್ತ ಕೆನ್ನೆಗೆ ಸೇದಿ ಶರವೈದಅಲಿ ಧನದನ ಬಹಳ ಜಠರವನು ಭೇದಿಸಿದಳು 
(ನಿಭಾಗ. ೧೦-೭೧-೫); ಆಹರಿಯೊಳವಗಡಿಸಿ ಬಳಿಕೀ ಹೂಹೆಯನು ಕೈವಿಡಿದು ಮುಂದಣ 
ದೇಹ ಸುಖಸಾಮ್ರಾಜ್ಯವೆಲ್ಲವ ಕೆಡೆಯೊಸೆದು ಮತ್ತೆ ಐಹಿಕಾಮುಷ್ಠಿಕದ ಪದವಿಗೆ 
ಬಾಹಿರನು ನೀನೆನಿಸುವುದು ಮಿಗೆ ಸಾಹಸವೆ ಹೇಳಿಂದು ನುಡಿದನು ಹನುಮನರ್ಜುನಗೆ 
(ಕೋಗಯ. ೧೮-೪೪). "ಪಾಪೆ' ಪರಾ. (11 


ಹೂಹೊಮ್ಮೆ (ನಾ). ಒಂದು ಬಗೆಯ ಮರ: ಸುರಹೊನ್ನೆ, ಪಿನ್ನೇಕಾಯಿ, ಪುನ್ನಾಗ, 


ಸುಡಾಬು, ಹೂಹೊಮ್ಮೆ (ಮೈಔಗಿ ೧೬-೨೮೭). [ಹ್ಮೂ (ಆ ಪ್ಯೂ) 3- ಹೊಮ್ಮೆ] 


ಹೂಹೋಕೆ (ನಾ). ಹೂವಿನ ರಾಶಿ ,-- ಗುಚ್ಛ,-- ಕಟ್ಟು: ಕುಂತಳಗುಣನಾಮಂ 


'ಮೆಟ್‌ಯಲುಕೆ ಕುಂತಳೋರ್ವ್ವರೆಯೆಸೆಗುಂ ಹೂಹೊಲ್‌ೌಯವೊಲಿರೆ ತೇಜೋಬ್ಕೂಹ 
ವದಾ ಕುಂತಳಕ್ಕೆ ರಾಜಾವಳಿಯುತ್ಸಾಹದಿನಾಳ್ದುದು ಮುನ್ನಂ ಬಾಹಾಬಳದಿಂದೆ ಸೋಮ 
ವಂಶಪ್ರಭವಂ (ಎಕ. ೪॥, ಶಿಕಾರಿ. ೨೩೬-೧೪; 1174). 
(ಹ್ಮೂ (೮ ಪ್ಯೂ) 4 ಹೊಟ್‌ (ಆ ಪೊಲ್‌)) 

ಹೂಳ್‌ "ಪೂಟ್‌' ನೋ. 

ಹೂಳಜೆ (ನಾ). ಒಬ್ಬ ಗ್ರಾಮದೇವತೆಯ ಹೆಸರು: ಇಷ್ಟಲಿಂಗದ ಮೇಲೆ ಇಟ್ಟ 
ಭಕ್ತಿಯು ಮಿಗಿಲು ಕಟ್ಟಲಿಂಗಿಗಳ ಮನೆದೇವ ಹೂಳಜೆಯ ಶಿಷ್ಟ ಸೋಮೇಶ 
ದಯಮಾಡಿ (ಕನ್ನಜಾ. ೨೯೮). (7) 

ಹೂಳಿ "ಪೂಟ್‌' ಪರಾ. 

ಹೂಳಿಡು "ಪೂಯ್‌' ಪರಾ. 

ಹೂಳಿಯ (ನಾ). ಕೋಟೆಯ ಒಂದು ಭಾಗ (7): ಹೂಳಿಯಗಳಂ ಹುಲ್ಲ ಹಾಕಿ 
ಡೆಂಕಣಿಗಳಂ ಮೇಳೈಸಿ ನಡೆಚಪ್ಪರವನು ನಡೆಯಿಸಿ . . . ದೂಳಿಗೋಂಟೆಯ ಕೊಳ್ಳ 
ಬೇಕೆಂಬ ಪಡಿಯಅರ ಕಲಕಲಂ ಕರಮೊಪ್ಪಿತು (ಸಮ್ಮಕೌ. ೮-೩೦). [ಆ ಹೂಡೆಯ] 

ಹೂಳಿಸು "ಪೂಣಿಸ್ಮು' ನೋ. 

ಹೂಳು "ಪೂಮ್‌' ನೋ. 

ಹೂಳ್ಕು (ನಾ). (ಬಾವಿ, ಕೆರೆ ಮೊದಲಾದುವುಗಳಲ್ಲಿ ಬಹುದಿನಗಳಿಂದ 
ತುಂಬಿಕೊಂಡ) ಬುರುದೆ; ಬದಿ; ಕೆಸರುಮಣ್ಣು : ಎಂತಹ ಹೂಳಿನ ಮೇಲೆಯೂ 
ಕಾಲಕ್ರಮೇಣ ಹುಲ್ಲು ಬೆಳೆಯುತ್ತದೆ (ಮಲೆಮ. ೫೬೧); ಕುಡಿಯಬಾರದ ಬಾವಿ, ಕಸ 


ಹೂಳ್ಳ 


೮೯೩೮ 


ಹೃದಯ 


ಕವಿದ ಹೂಳು! (ಇಂಗೀತ. ೮೩-೧೨): ಗೋಡೆ ಸರಿಮಾಡುವುದಕ್ಕೆ, ಕಂದಕದ ಹೂಳು | | ಹೃತ್ಯುಕ್ಸಿ (ನಾ). ದೇಹದ ರಕ್ತಪರಿಚಲನಾಕ್ರಮಕ್ಕೆ ಸಹಾಯವಾಗುವ 


ತೆಗೆಯುವುದಕ್ಕೆ . . . ಊರಿನ ಬಿಟ್ಟಿ ಆಳುಗಳನ್ನು ಒದಗಿಸಬೇಕು (ಪ್ರವಾ. ॥, ೪೭೯). 
[ಇ ಹೂಳು, (€ ಪೂಯ್‌)./ ತಮಿ. ಮಲ. ಪೂಲು] 

ಹೂಳ್ತ 'ಪೂಯ್‌' ಪರಾ. 

ಹೂಳ್ಡು "ಪೂಖ್‌' ಪರಾ. 

ಹೂಚೆಗದ್ದೆ (ನಾ). ನೀರಾವರಿಪ್ರದೇಶ; ಗದ್ದೆ (?): ಮಲ್ಲಿಕಾರ್ಜುಸದೇವರಿಂ 
ಬಡಗಣ ಉರಿಗೊಂಡನ ಕೆಟ್‌ ಕೆಳಗಣ ಹೂಆ್‌ಗದ್ದೆ (ಎಕ. ॥ ತಿರುಮ. ೩೭-೧೩; 1513). 

[ಹೂಚೈ * ಗದ್ದೆ (ಆ ಗಟ್ಟ್‌)) 

ಹೃಚ್ಛಯ (ನಾ). ೧. ಹೃದಯದಲ್ಲಿ ಅಡಗಿರುವಂತಹುದು; ಪ್ರೀತಿ; ಪ್ರೇಮ. 
೨. ಕಾಮ; ಮನ್ಮಥ: ""ಪ್ರದ್ಮುಮ್ನ, ಮಕರಧೃಜಃ ಮನಸಿಜ, ಸಂಕಲ್ಪಜನ್ಮಾ 
. - . ಶ್ರೀನಂದನಃ, ಹೃಚ್ಛಯಃ, ಕಾಮ: . . . ಪುಷ್ಪಧನ್ವಾ, ಮನೋಭವ: - ಈ ೨೮ 
ಕಾಮ(ದೇವ)ನ ಪೆಸರ್‌'' (ಹಲಾಯು. ೭-೩೩). (ಸಂ.) 

ಹೃಚ್ಛಯ್ಯ (ನಾ). ಹೃದಯದಲ್ಲಿ ನೆಲೆಸಿರುವವನು: ಸ್ಥಿರ ಸುಧೀರಾ ಕಿನ್ನರಯ್ಕಾ 
ವಿರಸದೂರಾ ಕಿನ್ನರಯ್ಕಾ ಸರಸಸಾರಾ ಕಿನ್ನರಯ್ಮ ಮದೀಯ ಹೃಚ್ಛಯ್ಮ 
(ಬಸಪು. ೩೫-೪). ([ಸಂ.] 

ಹೃಚ್ಛಲ್ಕ (ನಾ). ೧. ಎದೆಗೆ ನಾಟಿರುವ ಈಟಿ ,-ಭರ್ಜಿ. ೨. (ಆಲಂ) 
(ಹೃದಯದ) ವ್ಯಥೆ; ನೋವು: ಕುರುಕುಲಚೂಡಾಮಣಿ ಶಲ್ಕನ ಹೃಚ್ಛಲ್ಮ 
ಮೆಲ್ಲಮುಂ ಕಟಲೆ ನುಡಿದೊಡಂ (ಪಂಪಭಾ.೧೨-೯೯ ವ); ಕೆಲರುರದೊಳ್‌ ನಟ್ಟಂ 
ಬನಾಳ್ಹೊಂ ಮುನ್ನಂ ಮೂದಲಿಸಿದೊಡಾ ಹೃಚ್ಛಲ್ಕಮಂ ಕಳೆವಂತೆ ಕಿಟ್ಟು ಕಳೆದು ಸತ್ತರ್‌ 
(ಶಾಂತಿಪು. ೪-೩೦ ವ). [ಸಂ.] 

ಹೃಚ್ಛೂಲ (ನಾ).೧. ಹೃದಯಕ್ಕೆ ನಾಟಿರುವ ಶೂಲ. ೨. ಹೃದಯದಲ್ಲಿ 
ಉಂಟಾದ ನೋವು; ಮನೋವ್ಯೈಥೆ; ದುಃಖ: ಅನುಜರಾಡಿದ ನುಡಿಗೆ ತಲೆವಾಗಿ 
ತರಣಿಕುಲಶಿಲಕನೊಯ್ಕನೆ ದೈನ್ಮ್ನಭಾವದಿಂ ತರಹರಿಸಬಾರದಪವಾದ ಹೃಚ್ಛೂಲಮಂ 
ತನಗೆ ಚಾನಕಿಯನುಳಿದು ಪೊರೆಯುರ್ಚಿದುರಗನಂತಿರ್ದಪೆಂ (ಜೈಮಿಭಾ. ೧೮-೫೭). [ಸಂ.] 

ಹೃಜ್ಞನನ (ನಾ). ಹೃದಯದಲ್ಲಿ ಹುಟ್ಟಿದವನು; ಕಾಮ; ಮನ್ಮಥ: 
“"ಮನಸಿಜಂ ಮನ್ಮಥಂ ಕಂದರ್ಪನಂಗಜಂ . . . ಮಧುಪ್ರೇಮಿ ಹೃಜ್ಜನನಂ ರತಿಪ್ರಭು 
ಪ್ರದ್ಕಮ್ನನಾ ಕಂತುವೆನೆ ಮಾರನೆನೆ ಮದನನಕ್ಕು'' (ಮಂಗರಾ.೭-೨೨). [ಸಂ.) 

ಹೃಜ್ಞಾತ (ನಾ). ಇ ಹೃಜ್ಞನನ: ಏತಅ ಸೋಂಕುಂ . . . ಎಂತುಟಪ್ಪ ರಸಮುಂ 
ತನಗೆಂತುಮುಸಹ್ಮಮಾಗೆ ಹೃಜ್ಞಾತನ ಮಾಯೆ ಮೋಹಿಸುವುದುಂ ಬಗೆಯಂ 
ವಿಗತಾನ್ಮಚಿಂತನಾ ಸೀತೆಯ ಚಿಂತೆಯಿಂ ದಶಮುಖಂ ಮರವಾನಸನಂತೆ ತೋಲೌದಂ 
(ಪಂರಾಮಾ. ೯-೧೫೫). ([ಸಂ.] 

ಹೃತ (ಗು).೧. ತೆಗೆದುಕೊಂಡು ಹೋದ. ೨. ಕಿತ್ತುಕೊಳ್ಳಲ್ಪಟ್ಟ; ಸೆಳೆದು 
ಕೊಂಡ. (ನಾ). ೩. ತೆಗೆದುಕೊಂಡುದು. ೪. ಪಾಲು; ಭಾಗ. ೫. ಆಕರ್ಷಿ 
ಸಲ್ಪಟ್ಟವನು; ಸೆಳೆಯಲ್ಪಟ್ಟವನು: ಅಂಗನೆ ಹೃತನಾದೆಂ ಹೃದಯಂಗೊಳ್ಳೀ ನಿನ್ನ 
ಗೀತರಾಗದೊಳೀಗಳ್‌ ತುಂಗತರವೇಗಶಾಲಿ ಕುರಂಗದೆ ಹೃತನಾದ ತೆರದೊಳೀ 
ದುಷ್ಕಂತಂ (ಶಾಕುಂತ.೩-೫). [ಸಂ.] 

ಹೃತಿ (ನಾ). ೧. (ಸ್ವಾಧೀನಕ್ಕೆ) ತೆಗೆದುಕೊಳ್ಳುವುದು. ೨. ಅಪಹರಿಸಲ್ಪಡು | 
ವುದು; ಕಿತ್ತುಕೊಳ್ಳಲ್ಪಡುವುದು. ೩. ಕಳವು; ಕಳ್ಳತನ. ೪. ನಾಶ; ಹಾನಿ. 

[ಸಂ.) 

ಹೃತ್ಕಂಪ (ನಾ). ಮನಸ್ಸಿನ ಆತುರ ,-- ಕಾತರ: ""ಹೃತ್ಕಂಪಮೆನಲಾತುರಂ'' 
(ಮಂಗರಾ.೧೩೨-೨೪). ([೫೦.] 

ಹೃತ್ಸರ್ಣ (ನಾ). ದೇಹದ ರಕ್ತಪರಿಚಲನಾಕ್ರಮಕ್ಕೆ ಸಹಾಯವಾಗುವ | 
ಹೃದಯದ ಮೇಲ್ಭಾಗ: ಹೃದಯದ ಮೇಲ್ಭಾಗದ ಕುಹರಕ್ಕೆ ಹೃತ್ಯನ”ನೆಂದು 
ಹೆಸರು (ರೂಢಿ). [ಸಂ.] 

ಹೃತ್ಸಲ್ಮಷ (ನಾ). ಪಾಪ: ಇದು ಕಣಾ ಪುರುಷಾರ್ಥಮೆಂಬುದು . . 
ಹೃತ್ಮಲ್ಮಪಷವನುಳಿಸದು ಇದುವೆ ಕರ್ಮದ ಸಸಿಯ ಬೆಳಸದು (ಗಗತಾ. ೧೭-೪೮). 


25 


30 


35 


ಜ್ರ [ಗ 


ಇದುವೆ 
[ಸಂ.1 


ಹೃದಯದ ಕೆಳಭಾಗ: ಹೃದಯ ನಿಶ್ಶಕ್ತಿಯುತವಾಗಿ ಅದರಲ್ಲೂ ಬಲಹೃತ್ಕುಕ್ನಿ 
ದೊಡ್ಡದಾಗಬಹುದು (ಕೆಲರೋ. ೩೧). ([ಸಂ.) 

ಹೃತ್ಕೇಶ (ನಾ). ಹೃದಯದ ನೋವು; ಮನಸ್ಸಿನ ಸಂಕಟ; ದುಃಖ: 
ತಾರಾಪತಿವತ್ಯೀರ್ತಿ ವಿಹಾರಾ[ಹಾರ]ಪ್ರಭಯಾ ನಿಜತನುಪೂ ಪೂರಾಶ್ರಿತ ಹೃತ್ಕೇಶ 
ವಿದೂರಾ ದೂರೀಕೃತಬಲವಿಸ್ತಾರಾ (ಕವಿರಾ. ೩-೨೩೬). [ಸಂ' 

ಹೃತ್ತಾಪ (ನಾ). ಹೃದಯದ ತಾಪ; ಮನಸ್ಸಿನ ಬೇಗ" : ಸಖಿಯ ಸುಭಾಷಿತ 
ರವದಿನಡಂಗಿದುದು ದೇವಕೀಹೃತ್ತಾಪ೦ (ಜಗವಿ. ೨-೭೦); : ಳಂ ಕಾಣದೀ ಕಣ್‌ 
ಹೃತ್ತಾಪದಿಂ ಸೀದ: ಕುರುಡಾಯ್ತಲಾ (ಶ್ರೀರಾಮಾ. ೯-೨೧೮). ೬೦.) 

ಹೃತ್ತಾಮಸ (ನಾ). ಮನಸ್ಸಿನ ಅಂಧಕಾರ; ಅಚ್ಚಾನ: ೧ಮಿಲಂಬದ ನಿಖಿಳ 
ಭೂಪಸ್ತೋಮಸಹಿತ ಸುಯೋಧನನು ಹೃತ್ತಾಮಸದ ಚಾವಡಿಯ ರಭಾಡಿಯ 
ರೋಷಪಾವಕದ ಧೂಮಮುಖನೈತಂದು ಗಜಪುರ ಸೀಮೆಯಗಿ ಪಾಳಯವ ಬಿಡಿಸಿದ 
(ಕುವ್ಕಾಸ. ೧೧-೩೬). [(ಸಂ.] 

ಹೃತ್ತಿ ಮಿರ (ನಾ). ಮನಸ್ಸಿನಲ್ಲಿ ಉಂಟಾದ ಕತ್ತಲೆ; ಹೃದಯದಲ್ಲಿಉಂಟಾದ 
ಅಂಧಕಾರ: ತರಣಿಪ್ರಭನರ್ಭಕನೀ ತರುಣಿಯ ಹೃಶ್ತಿಮಿರಮಂ ನಿರಾಕರಿಸಿ 
ಬಹಿಷ್ಕರಿಸಿದನೆನಲೆಸೆಗುಂ ಕುಚಭರಚೂಚುಕಯುಗಳಕಾಳಿಮುಂ ದೇವಕಿಯಾ 
(ಜಗವಿ. ೨-೯೨). [ಸಂ.] 

ಹೃತ್ರಿಂಡ (ನಾ). ಹೃದಯ; ಎದೆಗುಂಡಿಗೆ: ನನ್ನ ಹೃತ್‌ಪಿಂಡಮಂ ಪಿಂಡಿ ನೆತ್ತರ್‌ 
ಕುಡಿಯಲೆಳಸಿದೆ: ನಿಶಾಚರಿಯೆ ನೀಂ ದಿಟಂ! (ಶ್ರೀರಾಮಾ. ೭೧-೪೫೪): ಕರುಳ 
ಮಾಲೆಯು ತೊಗಲ ಚೀಲ, ಅಟ್ಟೆಯ ಬುಟ್ಟಿ ಹೃತ್ರಿಂಡ ಬೆಂ. , ಬೆನ್ನೆಲಬು ದಾಂಡು 

(ಸಂ. 

ಹೃತ್ಪೂರ್ವಕ (ನಾ). ತುಂಬುಹೃದಯ: ಸಾವಿರಾರುವರ್ಷ'ಗಳ ಕಾಲದಲ್ಲಿ ಅನೆಕ 
ಹೊಸಸಂಸ್ಕೃತಿಗಳು ಭಾರತಕ್ಕೆ ಪ್ರವಹಿಸಿ ಬಂದಿವೆ. ಅವನ್ನೆಲ್ಲ ಭಾರತ ಹೃತ್ಪೂರ್ವಕವಾಗಿ 
ಸ್ವಾಗತಿಸಿ ಎಲ್ಲವನ್ನೂ ತನ್ನದನ್ನಾಗಿಯೆ ಮಾಡಿಕೊಂಡಿದೆ (ಯುಕ್ಷಾರ. ೧೨೪ ಪೀಠಿಕೆ. [ಸೇ.; 

ಹೃತ್ವಾಂಶ (ನಾ). ಭಾಗ; ಅಂಶ; ಪಾಲು: ಹೃತ್ವಾಂಶ . . . ಸೆಳೆ, ಉಚ್ಛಿಂದುಂ 
ಇಂತಿನಿತುಂ ಭಾಗಂಗೊಂಬುದಕ್ಕೆ ಪೆಸರು (ವ್ಯವಹಾ. ೧೨-೧೨). ([ಸಂ.) 

ಹೃತ್ಸಂತಾಪ (ನಾ). ಎದೆಯಳಲು; ದುಃಖ; ಖೇದ: ಕುತ್ಸಿತಮಿದೆಂಬಿನಂ 
ಪ್ರತಿವತ್ಸರಮಾ ಕ್ರಮದೆ ಶಿಶುಗಳಾಲುಮನಲ್‌ದಂ ಹೃತ್ಸಂತಾಪದೆ ನಯನಗಳತ್ಸಲಿಲಂ 
ಕುಚದೊಳಿಲಿಯೆ ದೇವಕಸುತೆಯಾ (ಜಗವಿ. ೨-೫೫). [ಸಂ.] 

ಹೃತ್ಸಂವಾದ (ನಾ). ತನ್ನೊಳಗಿನ ವಿಚಾರದ್ವಂದ್ವ : ಆದುದಾಗಲಿ ಬಳಿಕ ಮಾಡುವ 
ಬೇದ ಬೇಜ್‌ಲ್ಲೆನುತ ಹೃತ್ಸಂವಾದವನು ಬೀಳ್ಕೊಟ್ಟು ಗಂಗಾಸೂನು ಪವಡಿಸಿದ 
(ಕುವ್ಮಾಭೀ. ೧-೨೭). [ಸಂ.) 

ಹೃತ್ಸಮುದ್ಭೂತ (ನಾ). ಮನಸ್ಸಿನಲ್ಲಿ ಜನಿಸಿದವನು; ಮನ್ಮಥ; ಕಾಮ: 
ಆತನಿನಾದ ಬೇಟಮಭಿಜಾತತೆಯಿಂ ನೆಗಲ್ಲೊಂದು ಧೈರ್ಯವಂತಾತನಿನಾದ ಭೀತಿ 
ನಿಜಬಾಲ್ಕದೊಳುಣ್ಮಿದ ಲಜ್ಜೆ ಹೃತ್ಸಮುದ್ಭೂತನಿನಾದ ಸೊರ್ಕು ಸುಚರಿತ್ರತೆಯಿಂ 
ಸಮಸಂದ ಸೌಷ್ಠವಂ ಚೇತನದೊಳುಣ್ಮೆ ಕನ್ನೆ ತಳದಳ್‌ ಕಿಲಿಕಿಂಚಿತಭಾವಚೇಷ್ಟೆಯಂ 
(ಚಂದ್ರಪು. ೫-೧೨೨) ([ಸಂ.1 

ಹೃದಯ (ನಾ). ೧. ಎದೆ; ವಕ್ಷಸ್ಥಳ: ನಾಭಿ ಚುಬುಕಂ ಹೃದಯಂ ತಲೆ... 
ಪುರ್ಬುಗಳೆಂಬೆಡೆಯಂ ಮಹಾಹಿ ಕೊಂಡೊಡೆ ಗರುದಂಗಮೆತ್ತಲರಿದೆಂದೊಡೆ 
ಪೇಟುಲಿದಂಗೆ ಸಾಧ್ಮಮೇ (ಲೋಕೋಪ. ೧೦-೪); ವಸ್ತು ಹೃದಯದಲುಂಟೆಂದು 
ನೆನೆಯದಿರೋ ವಸ್ತು ಭ್ರೂಮಧ್ಯದಲುಂಟೆಂದು ಭ್ರಮಿಸದಿರೋ (ಅವಚಂ. ೨೧೬-೯೨೪). 
೨. ಮನಸ್ಸು; ಅಂತ:ಕರಣ: ಹೃದಯದೊಳೊದವಿದ ಕತ್ತಲೆ ಚೆದಲುವಿನೆಂ 
ಮಂಗಳವಬೀಪದವೋಲಭ್ಕುದಯಕರನೆನಿಪ. ನಂದನನದೆಂದು ತೊಳಗುವನೊ 

» ೬); ಎನ್ನ ಹೃದಯದಲ್ಲಿ ನಿಮ್ಮ 

ಚರಣದುಂಡಿಗೆಯನೊತ್ತಯ್ಮಾ (ಬಸವ. ೪೯೯) ಆತನ ಹೃದಯದಲ್ಲಿ ಇಷ್ಟು ತೀವ್ರವಾದ 

ಭಾವನೆ ಬರದಿದ್ದರೆ . . . ತಪಸ್ಸಿಗೆ ತೆರಳುವುದೆಂತು (ಮಹಾಣ. ೨೪). ೩. ದಯೆ; 


(ನಡೆಬಂ. ೧೦೨-೨೦). 


ಕಾಂತೆಯರ ಕರತಳದೊೂಳ್‌ «ಕಾದಂ. 


ಹೃದಯಂಗಮ 


ಕರುಣೆ: ಯಾರಿಗೆ ಗೊತ್ತಿತ್ತು, ಇಷ್ಟೊಂದು ಬೆಲೆಯ ಬಲ್ಲವನಲ್ಲಿ ಹೃದಯ ಎಳ್ಳಷ್ಟೂ | 
ಇಲ್ಲವೆಂದು (-ಇಪ್ಪಕ. ೨೭೧): ೪. (ಆಲಂ) ಸಾರವತ್ತಾದ ಭಾಗ; ತಿರುಳು: ಇದು | 
ಸಕಲ ಪೌರಣವೇದದ ಹೃದಯ 
೫. ಗುಟ್ಟು; ರಹಸ್ಕ: ಅದು ನಿಮಿತ್ತದಲಾತ್ಮಎದ್ಮಾಹೃದಯಾಪಾದೀ ಗ್ರಂಥವನು 
ಪೇಳಿದೆನು ( ಅಮೃತ [ಸಂ.1 
ಹೃದಯಂಗಮ (0) ೧. ಹೃದಯಸ್ಪರ್ಶಿಯಾದ; ರಮಣೀಯವಾದ: 
(ನಾ). ೨. ಹೈ2:ಯಸ್ಪರ್ಶಿಯಾದುದು;ರಮಣೀಯವಾದುದು: ಎಷಯಾಸಕ್ತಿ ; 
ಯೊಳಾಯಾಸ್ಯೈಕಿರಿರತರಾಗಿರ್ಪ ಪ್ರಾಕೃತಜನಂಗಳ ಗಮನಮೇ ಸಮಸ್ತವೇದಿಗೆ / 
ಹೃದಯಂಗಮಮುಗದದುಮಂ ನೀಮೆ ಪೇಲ್‌ಮೆಂದವರೂಳ್‌ ಪರೀಕ್ಷಾಕ್ಷಮೋದಾರ | 
ವೀರವಾಕ್ಕಂಗಳಂ ನುಡಿಯುತ್ತುಂ (ಶಾಂತಿವು ೪-೧೦೨ ವ); ಹೃಜಯಂಗಮಮವ್ಪಿನೆಗಂ 
ತದೀಯವಚನೂಮಬ್ಯತಂಗಳಮೃತಿವಧೂಗಾಸ್ತದಮಂ ಪೊರ್ದುವ ಬಗೆಯಿಂ ತದಸ್ತುವೆಂದಂ | 
ಜಿನೇಂದ್ರಚಂದ್ರನತಂದ್ರಂ (ಅಜಿಪು. ೬-೮೫); ಆಗಮಶಾಸ್ತ್ರದ ಪ್ರತಿಮಾಲಕ್ಷಣದಲ್ಲಿ ಎಲ್ಲಾ | 
ಮೂರ್ತಿಗಳ ಲಕ್ಷಣವನ್ನೂ ಹೃದಯಂಗಮವಾಗಿ ವರ್ಣಿಸಿದ್ದಾರೆ (ಭಾರದ. ೭೩). | 
| 
| 


ಮುನಿ ವಾಲ್ಮೀಕಿರಚಿತವು «ಕಾಶಿರಾ, ೪೪-೫೮). | 


::೧೨). 


೩. ಹೃದಯ ಸ್ಪರ್ಶಿಯಾದ ಮಾತು; ಮನಮುಟ್ಟುವ ವಚನ: ''ಹೃದಯಂಗಮಂ 
ನೆಟ್ಟನೆ ಮನಂಬುಗುವ ನುಡಿಯಕ್ಕುಂ'' (ಮಂಗಲಾ. ೨೬-೨). [ಸಂ.) 

ಹೃದಯಂಗುಡು, ಹೃದಯಗೊಡು (ಕ್ರಿ). ಮನಸ್ಸನ್ನು ಕೊಡು: 
ಹೃದಯಂಗುಡದುದನಲ್‌ಯದೆ ಪದುಮಿನಿ/ ಏದುಳಿಪಿ ಕೈಯ್ಯನಿಕ್ಕುವ ಶಶಿಯಂ ಪದೆ | 
ದೀಕ್ಷಿಸಿ ಮಿಗೆ ನಗುವಂದದಿನಲರ್ದುದು ನೋಡೆ ನಾಡೆ ಕುವಲಯನಿವಹಂ (ಕುಸುಮ. | 
೪-೪೪). ಹೃದಯಗೊಡು: ಸಾವಿಗಟೆಸರು ಮನದಿ ಸತ್ಯವ ಭಾವಿಸರು 
ಹುಸಿಯೊಲುಮೆದೋಟುವರಾವ ಪರಿಯಲಿ ಹೃದಯಗೊಡದನೃತಗಳನಾಡುವರು 
(ನಳಚ. ೩ ೨೫). (ಹೃದಯ + ಕುಡು, (ಆ ಕೊಡು)) | 

ಹೃದಯಂಗೊಳ್‌ (ಕ್ರಿ). ಹೃದಯವನ್ನು ತಾಗು; ಮನಸ್ಸನ್ನು ಮುಟ್ಟು: ಅಂಗನೆ | 
ಹೃತನಾದೆಂ ಹೃದಯಂಗೊಳ್ವೀ ನಿನ್ನ ಗೀತಲಾಗದೊಳೀಗಳ್‌ ತುಂಗತರವೇಗಶಾಲಿ | 
ಕುರಂಗದೆ ಹೃತನಾದ ತೆರದೊಳೀ ದುಷ್ಕಂತಂ (ಶಾಕುಂತ. ೩-೫). [ಹೃದಯ *- ಕೊಳ್‌] | 

ಹೃದಯಂಬುಗಿಸು (ಕ್ರಿ). ಮನಮುಟ್ಟುವಂತೆ ಮಾಡು; ಹೃದಯಸ್ಪರ್ಶಿಯಾಗಿಸು: ; 
ಹೃದಯಂಬುಗಿಸಿ ಮನೋಜಾಗ್ನಿದಗ್ರೇಯಪ್ಪವಳನೆನಗಮನುತಾಪಮನಿಂತೊದವಸಿದ 
ನಿನ್ನ ಸಂಸರ್ಗದೊಳಿನ್ನಿರಲಾಗದೆಂದು ನಸುನಗೆನಗುತುಂ (ವರ್ಧಪು. ೪-೮೮). 

[ಹೃದಯಂಬುಗು 4 - ಇಸು) 

ಹೃದಯಕ್ರಿಯೆ (ನಾ). ಹೃದಯದ ಚಟುವಟಿಕೆ,- ಕಾರ್ಯ; ಉಸಿರಾಟ: 
ಅಂತರಂಗದಲ್ಲೇ ತುಂಬಿದ ದುಃಖದ ತೀವ್ರತೆ ಕಣ್ಣೀರಾಗಿ ಹೊರಗೆ ಹರಿದು ಬರಬೇಕು, 
ಇಲ್ಲವಾದರೆ ಅಷ್ಟೂ ದುಃಖದ ಭರವನ್ನು ಭರಿಸಲಾರದೆ ಹೃದಯಕ್ರಿಯೆ ನಿಂತು 
ಹೋದೀತು (ಹೇಮಕೂ. ೪6); ವಿಷಮತೆ ದೇಹದಲ್ಲಿ ಹೆಚ್ಚಾದಾಗ ಹೃದಯಕ್ರಿಯೆ 
ನಿಲ್ಲುತ್ತದೆ (ಕೆಲರೋ. ೨೧). (ಸಂ. ಹೃದಯಕ್ರಿಯಾ। 

ಹೃದಯಗಾಣ್‌ (ಕ್ರಿ). ತಿರುಳನ್ನು ಕಾಣು, -- ತಿಳಿ: ಬಹಳ ಶಾಸ್ತ್ರದ ಹೃದಯ 
ಗಂಡಾಗಿಹ ಸುಖವು ತಾನಾಗಿ ಮತ್ತೆಯು ಕುಹಕಬುದ್ಧಿಯ ಚಿಂತೆಯನು 
ತ್ಮಜಿಸುವನುದಲ್ಲವನು (ನಿಭಾಗ. ೧೧-೨೦-೩೫). [ಹೃದಯ + ಕಾಣ್‌) | 

ಹೃದಯಗೊಡು "ಹೃದಯಂಗುಡು' ನೋ. | 

ಹೃದಯಜ್ವರ (ನಾ). ಮನಸ್ಸಿನಲ್ಲಿ ಉಂಟಾಗುವ ತಾಪ; ಪ್ರೇಮಜ್ವರ: ಅವಳ | 
ಆರಾಧನೆಗಾಗಿ ನನ್ನನ್ನು ಸೆಳೆದೊಯ್ದ ಈ ಉದ್ರೇಕ ಪಾದಾಕ್ರಾಂತನಾಗಿ ಕಣ್ಣೀರು 
ಕರೆಯುವಂತೆ ಮಾಡಿದ ಉನ್ಮಾದ, ಪಂಚಪ್ರಾಣಗಳನ್ನೂ ಸುಡುತ್ತಿದ್ದ ಹೃದಯಜ್ವರ 
ಇದೆಲ್ಲಿ, ಆ ಕಣಿವೆಯ ಹುಡುಗಿಯ ಮೇಲಿನ ಪ್ರೇಮವೆಲ್ಲಿ? (ಯೋಧಪು. ೪). [ಸಂ.] 

ಹೃದಯದಟ್ಟು (ಕ್ರಿ). ಅಂತಃಕರಣಕ್ಕೆ ಗೋಚರವಾಗು; ಮನವರಿಕೆಯಾಗು; 
ಮನದಟ್ಟು: ಹೃದಯದಟ್ಟಿತೆ ಮೂಜುಜಗದಂದ ಲಾಲಿಸಿನ್ನದರುದ್ದವಗಲವಿಷ್ಟೆಂದು 
ಸದರದೊಳಣಾವಂತೆ ರಜ್ಜುವೆಂಬಳತೆಯೊಳೊದವಿ ಸೂಚಿಸಿದಪೆವೀಗ (ಭರಚ. ೬೭-೭೯). 

[ಹೃದಯ -- ತಟ್ಟು) 
ಹೃದಯದಾರಿದ್ರ (ನಾ). ಅಂತಃಕರಣವಿಲ್ಲದಿರುವಿಕೆ; ಕಟುಕತನ: ಈ ಬಗೆಯಾದ 


ಹೃದಯವಲ್ಲಭ 


ಹೃದಯದಾರಿದ್ರಕ್ಕೂ ಒಂದು ಮಿತಿಯಿರಬೇಡವೆ ? (ಹೊಸಕ್ತಿ. ೪೫); ಶ್ರೀಸಾಮಾನೃನ 
ಹೃದಯದಾರಿದ್ದ, ಕರ್ತವೃದಾರಿದ್ರೃ, ಬುದ್ದಿದಾರಿದ್ರಗಳು ಕರುಣೆಯ ದಾರಿಯನ್ನು. 
ಕಾಯುತ್ತ ಅನಿರ್ವಾಹದ ಬದುಕಿಗೆ ಆಳಾಗಿರುವವರೆಗೆ ಕಾದಂಬರಿಗಳು. ಏನು ಕೆಲಸ 
ಮಾಣಿಯಾವು ? (ಪಂಜಪಂ. ೭ ಮುನ್ನುಡಿ). (ಸಂ.1 

ಹೃದಯದೌರ್ಬಲ್ಯ (ನಾ). ೧. ಹೃದಯದ ಕಾರ್ಯಚಟುವಟಿಕೆಯಲ್ಲಿ 
ಕಾಣಿಸಿಕೊಳ್ಳುವ ದುರ್ಬಲತೆ, --ಅಶಕ್ತಿ: ಅವರಿಗೆ ಚಿಕ್ಕವಯಸ್ಸಿನಲ್ಲಿಯೇ 
ಷೃದಯದಾರ್ಬಲ್ಮ ಕಾಣಿಸಿಕೊಂಡಿತ್ತು (ರೂಢಿ). ೨. ಮನಸ್ಸಿನ ಅಶಕ್ತತೆ: ಕ್ಷುದ್ರವೂ 
ದರಿದ್ರವೂ ಆದ ಹೃದಯದೌರ್ಬಲ್ಕವೆನ್ನು ತೆಗೆದೂಗೆದು ಕ್ಷೈಬೃಮನೋಭಾವವನ್ನು 
ಕಿತ್ತೊಗೆದು ಸ್ಥಿರಚತ್ತನಾಗಿ ಎದ್ದು ನಿಲ್ಲು (ಭಾರದ. ೧೧೨). [ಸಂ.) 

ಹೃದಯದ್ರಾವಕ (ಗು). ೧. ಹೃದಯವನ್ನು ಕರಗಿಸುವಂತಹ; ಮನಕರಗಿಸುವ: 
ನೀರಿನಲ್ಲಿ ನಡೆದ ಹೃದಯದ್ರಾವಕಚಿತ್ರವು ಕಣ್ಣೆದುರಿಗೆ ಕಟ್ಟಿತು (ಮೇದಿಮ. ೧೬೨). (ನಾ). 

| ೨. ಹೃದಯವನ್ನು ಕರಗಿಸುವಂತಹುದು; ಮನಸ್ಸನ್ನು ಕರಗಿಸು 
ವಂತಹುದು: ಇದರಲ್ಲಿಯ "ಮನುವಿನ ರಾಣಿ' ಎಂಬ ಕಥೆಯು ಹೃದಯದ್ರಾವಕವಾಗಿದೆ 

| (ಕುಂಕುಮ. ೭೦). (ಸಂ.] 

| 

| 


5 


10 


ಹೃದಯಪರಿವರ್ತನೆ (ನಾ). ಅಂತಃಕರಣದ ಮಾರ್ಪಾಟು; ಮನಸ್ಸಿನ 
ಬದಲಾವಣೆ: ಅಗ್ರಜನ ಹೃದಯಪರಿವರ್ತನೆಯನರಿಯದಾ ಸುಗ್ರೀವನಿಕ್ಕಿದರೆ 
ಬಂಡೆಗಳನಂಗೈಯ ದಾಂಡಿನಿಂ ಪೊಡೆಸೆಂಡನಾಡುತೆ ಕೆಲಕ್ಕಣೆದು . . . ಶಾರ್ದೂಲಮಂ 
ಭೇರುಂಡನೆತ್ತುವೋಲ್‌ ತಮ್ಮನಂ ಪೊತ್ತು, 
[ಸಂ. ಹೃದಯಪರಿವರ್ತನ] 
ಹೃದಯಪ್ರಮೋದ (ನಾ). ಮನಸ್ಸಿಗೆ ಉಂಟಾಗುವ ಸಂತೋಷ: 
ಹೃದಯಪ್ರಮೋದನುದಿರಾಮದದಿಂ ಮೆಯ್ಮಟ್‌ದು ಮೇಲುದಂ ಮಜೆದಿರ್ದಾಡಿದುದು 
ಪಚೆ ಮಾಣ್ದೊಡಂ ಮಾಣದೆ ಮೆಚ್ಚದ ತೆಣದಿನಾಪ್ತವೃದ್ಧಕದಂಬಂ (ಪುಷ್ಪಪು. ೪-೩೬). 
(ಸಂ.1 

ಹೃದಯ್ರಯ (ಗು). ೧. ಮನಸ್ಸಿಗೆ ಹತ್ತಿರವಾದ, -ಇಷ್ಟವಾಧ. (ನಾ). 
೨. ಮನಸ್ಸಿಗೆ ಬೇಕಾದವನು: ಹೃದಯಪ್ರಿಯನ ಸಮಾಗಮನ ದೃಢಪ್ರತ್ಕಾಶೆಯಿಂದೆ 
ಘೋರತಪಃಕ್ಷೇಶದಿನೊಂದಿ ನಿಂದಗೆಡೆಯಲ್ಲದ ನಿನ್ನ೨ ನೀನಿದೇಕೆ ನಿಂದಿಸಿದಪ್ಪೇ 
(ಕಾಚಂಉ. ೬೨೨). (ಸಂ.) 

ಹೃದಯಬಂಧ (ನಾ). ಎದೆಯ ಕಟ್ಟುಳ್ಳವನು; ವಕ್ಷಸ್ಥಲವುಳ್ಳವನು: ಅಂತು 
ದೃಢಕಠಿನಹೃದಯಬಂಧನಂ ಜರಾಸಂಧನಂ ಕೊಂದುಮಾತನ ಮಗಂ ಕ್ಷೇಮಧೂರ್ತಿಯಂ 
ರಾಜ್ಯದೊಳ್‌ ನಿಟ್‌ಸಿ (ಪುಪಭಾ. ೬- ೨೭ ವ). ([ಸಂ.) 

ಹೃದಯಭವ (ನಾ). ಮನಸ್ಸಿನಲ್ಲಿ ಜನಿಸಿದವನು; ಮನ್ಮಥ; ಕಾಮ: 

ಹೃದಯಭವ ಪ್ರಯಾಣಪಟಹದ್ವನಿಯೆಂಬಿನಮೆತ್ತಲುಂ ಪೊದಟ್ಟೊದವಿದ 
ರತ್ನನೂಪುರಕಲಾಪಕಲಧ್ವನಿಗಂಚೆವಿಂಡು ತಂಡದಿನುಲಿವುತ್ತಿರಲ್‌ . . . ಏಅಿದಳ್‌ 
ತರುಣಿ ತನ್ನಯ ರನ್ನದ ಕನ್ನೆಮಾಡಮಂ (ಕಾದಂ. ೧೯೮). [ಸಂ.) 

35, ಹೃದಯಭಾರ (ನಾ). ಮನಸ್ಸಿನ ತಳಮಳ; ಮನೋದುಃಖ: ಅಂತೆ ಮೇಣ್‌ 
ಇರುಳೊಳುಂ ಘೋರಾಂಧಮದ್ಮಮಂ ಪೀರ್ದು ಮೂರ್ಛೆಗೆ ಸಂದ ಮೌನಮತಿ ನಿಷ್ಠುರಂ, 
ಕಠಿನಂ, ಭಯಾನಕಂ ಹೃದಯಭಾರಂ, ಮಹಾಕ್ರೂರಂ! (ಶ್ರೀರಾಮಾ. ೮೯-೨೯೫). (ಸಂ.] 

| ಹೃದಯರೋಗ (ನಾ). ಹೃದಯದ ವ್ಯಾಧಿ: ತಮಗೆ ಹೃದಯರೋಗ ಕಾಣಿಸಿ 
ಕೊಂಡ ಸಂಗತಿ ಅವಳಿಗೆ ತಿಳಿದಿರಲಾರದು (ವಂಶವೃ. ಇಟಿ). [ಸಂ.] 

ಎ| ಹೃದಯವಂತಿಕೆ (ನಾ). ಸಹೃದಯತೆ; ಕಾರುಣ್ಮ: ದುಃಖದಲ್ಲಿದ್ದವರನ್ನು 

ಸಮಾಧಾನಪಡಿಸುವ ಹೃದಯವಂತಿಕೆ ಇರುವುದು ಒಳಿತಲ್ಲವೆ ? (ಗಾಳಿಗು. ೬೮); 

ತಾಯ್ಲರುಳನ್ನೂ ಅಕ್ಕನ ಅಕ್ಕರತೆಯನ್ನೂ ಅವನು ಕುಸುಮಾನ ಹೃದಯವಂತಿಕೆಯಲ್ಲಿ 

ಕಂಡಿದ್ದ (ಸಮುಜೀ. ೪೪೭). [ಹೃದಯವಂತ್ಮ + -ಇಕೆ) 

| ಹೃದಯವಲ್ಲಭ (ನಾ). ಎ ಹೃದಯಪ್ರಿಯ ೨: ಹೃದಯವಲ್ಲಭ ಕನ್ನಡಿಯ 

ಮಧ್ಯದಲ್ಲಿ ಉದ್ದಿನ ಬೀಜವನು ಹಾಯ್ಕಿದಡೆ ಬೀಳುವುದೆನಿತು ತಳುವಿಂತನಿತು 
ಮಾತ್ರದಲಿ . . . ಶಿವನಂ ಕೀರ್ತಿಸಾ ಪ್ರತ್ಯಕ್ಷವಾದಹನು (ಬಸಪು. ೪೨-೩೫). [ಸಂ.] 


ತಾಯೂರ್ಗೆ ಧಾವಿಸಿದನೈ (ಶ್ರೀರಾಮ. 
| ೩೧೧-೨೬೭). 


20 


25 


| 
[| 
| 
| 
1 


45 


ಹೃದಯವಿದ್ರಾವಕ 


ಹೃದಯವಿದ್ರಾವಕ (ಗು). ೧. ಎದೆಯನ್ನು ಕರಗಿಸುವ; ಮನಸ್ಸನ್ನು ಕಲಕುವ: 
ನನ್ನ ಚಿಕ್ಕತಮ್ಮ ಒಂದು ಕಥೆ, ಅಲ್ಲ ನಡೆದ ಸಂಗತಿ ಹೇಳಿದ, ದುರಂತ ಹೃದಯವಿದ್ರಾವಕ 
ಸಂಗತಿ (ಸುವಸಂ. ೧೫). (ನಾ). ೨. ಮನಸ್ಸು ಕರಗುವಂತಹುದು; ಎದೆಯನ್ನು 
ಕಲಕುವಂತಹುದು: ವಿಧಿ ತನ್ನ ಸಮಸ್ಯೆಗೆ ಬಹಳ ಸುಲಭವಾದ, ಆದರೂ 
ಹೃದಯವಿದ್ರಾವಕವಾವ ಉತ್ತರಕೊಟ್ಟಂತಾಯಿತು (ಯೋಧಪು. ೧೩). [ಸಂ.) 

ಹೃದಯವೈಶಾಲ್ಯ (ನಾ). ಉದಾರವಾದ ಮನೋಭಾವನೆ: ಹಿರಿಯಣ್ಣನಂ 
ಚರದಿನಂ ಬೆಂಬಿಡದೆಯಿರ್ದ ಲಕ್ಷ್ಮಣದೇವನೆಸದನಯ್‌ ರಾಗಾನುರಾಗದಲಿ, 
ವೇಗದಲಿ, ರಭಸದಲಿ ಹೃದಯವೈಶಾಲ್ಯದಲಿ (ಶ್ರೀರಾಮಾ. ೨೬-೬೮೭). ಸಂ.) 

ಹೃದಯಶೂನೃ (ನಾ). ಅನುಕಂಪವಿಲ್ಲದವನು; ಮರುಕವಿಲ್ಲದವನು; 
ಕಠಿನಾತ್ಮ: ಕುದಿಯದ ಕೂಳಿಂದ ಹದುಳದಂಬಲಿ ಲೇಸು ಹೃದಯಶೂನ್ಯರು |10 
ಗಳೊಲವಂದ ಅರಿದರಲಿ ಕದನವೇ ಲೇಸು (ಸರ್ವಜ್ಞ. ೮೦೧). [ಸಂ.] 

ಹೃದಯಶೂಲೆ (ನಾ). ೧. ಮನೋವ್ಕಥೆ; ದುಃಖ; ಖೇದ: ಮೆಹರ ಉನ್ನೀಸೆಯ 
ಮೇಲೆ ಸೆಲಿಮನು ತೋರುತಿದ್ದ ಅನುರಾಗದ ಲಕ್ಷಣಗಳನ್ನು ನೋಡಿ, ಲುತೃಉನ್ನೀಸೆಗೆ | 
ಎಷ್ಟೊಂದು  ಹೃದಯಶೂಲೆಯಾಗಿದ್ದಿತೋ ಬೇಗಂಗೂ ಅಷ್ಟೇ ಹೃದಯಶೂಲೆ 
ಯಾಗಿದ್ದಿತು (ಕಪಾಕುಂ. ೬೬). ೨. ಹೃದಯಕ್ಕೆ ಸಂಬಂಧಿಸಿದ ರೋಗ; ಹೃದ್ರೋಗ: 15 
ಮೆಣಸುಗ೧, ಶುಂಠಿ, ಇದರ ಚೂರ್ಣವಂ ಮಾಡಿ ಗ ೩ ಘರ್ನ ಬಿಸಿನೀರಲ್ಲಿ ಕೊಳ್ಳಲು 
ವೀರ್ಯವರ್ಧನ ಕಾಸ, ಶ್ವಾಸ, ಹೃದಯಶೂಲೆ ಇಷ್ಟು ಮಾಣುವುವು (ವಿವೈವಿ೯೮). 1 

(ಹೃದಯ 4 ಶೂಲೆ] 

ಹೃದಯಸಂಪನ್ನತೆ (ನಾ). ಮನಸ್ಸಿನ ಹೆಚ್ಚಳತೆ; ಉದಾರತೆ: ಬುದ್ಧಿನಿಷ್ಠತೆ 
ಹೃದೆಯಸಂಪನ್ನತೆ, ಸಾತ್ವಿಕತೆ . . . ಕ್ರಿಯಾಶಕ್ತಿ - ಈ ಐದು ಶಕ್ತಿಗಳನ್ನು ಮಾನವನು [20 
ತನ್ನಲ್ಲಿ ಬೆಳಸಿಕೊಳ್ಳಬೇಕಾಗಿದೆ (ನವ್ಮಣ. ೧೨). (ಸಂ. ಹೃದಯಸಂಪನ್ನತಾ] 

ಹೃದಯಸಂವಾದ (ನಾ). ಮನಸ್ಸಿನಲ್ಲಿ ಉಂಟಾಗುವ ಚರ್ಚೆ, --ವಾದ: ಕಥೆ 
ಯಲ್ಲಿ ತೋರುವ ರತಿ, ಉತ್ಸಾಹ, ಶೋಕ ಮೊದಲಾದವಕ್ಕೆ ಸಂವಾದಿಯಾದ ವಾಸನೆಗಳು 
ಯಾವ ವಿಳಂಬವೂ ಇಲ್ಲದೆ ಇವನಲ್ಲಿ ಉಕ್ಕಿ ಅನುಭವವಿಷಯವಾಗುತ್ತದೆ. ಇದಕ್ಕೆ 
““ಹೃದಯಸಂವಾದ'' ಎಂದು ಹೆಸರು (ಭಾರಮಾ. ೩೭೬). [ಸಂ.] 

ಹೃದಯಸ್ಮ (ಗು). ಹೃದಯದಲ್ಲಿ ಇರುವ; ಮನಸ್ಸಿನಲ್ಲಿ ನೆಲಸಿದ: ಬೆರಶೈಕಿಲಿಂ 
ಮುರುಂಟಿರೆ ವಿರಹಿಯ ಹೃದಯಸ್ಥ ವಿರಹವಹ್ನಿಗೆ ಕೈಯಂ ಸ್ಮರನೊಡ್ಡಿ ಕಾಸಿ ಬಿಲ್ಲಂ 
ತಿರುವೊಯ್ದಿ ಸುತಿರ್ಪನಸಿತಶರರುಹಶರದಿಂ (ರಾಜಶೇ. ೯-೨೧). ([ಸಂ.) 

ಹೃದಯಸ್ಥಿತ (ಗು). ಹೃದಯದಲ್ಲಿ ನೆಲಸಿದ, -ಸ್ಥಾಪಿತವಾದ: ಹೃದಯಸ್ಮಿತ 
ನೃಪರುಮನುರುಪಿದಪುದೆನಲ್‌ ಪತಿವಿಯೋಗ(ಖಿದ್ಯದ್ವನಿತಾ]ಹೃದಯಂಗಳೊಳಾವಗ 
ಮುರಿವುದು ಕಡುಪಿನೊಳಾ ನೃಪಪ್ರತಾಪಜ್ವಲನಂ (ಕಾದಂಪೂ. ೧೪): ಹೃದಯಸ್ಥಿತಮದನಂ 
ಸಂಮದದಿಂ ಜಳಕೇಳಿಗೆಳಸಿ ತಾನುಂ ಪಿಡಿದೆತ್ತಿದ ಪೊನ್ನ ಕಳಶಮೆನಿಸಿದುದ 
ದಜೊಳಿದಿರ್ಚಿದ ವಧೂಜನದ ಕಳಶಕುಚಂ (ರಾಜಶೇ. ೧೦-೮೮). (ಸಂ.) 

ಹೃದಯಸ್ಪರ್ಶಿ (ಗು). ೧. ಮನಮುಟ್ಟುವ; ಹೃದಯಂಗಮವಾದ. (ನಾ). 
೨. ಮನಮುಟ್ಟುವಂತಹುದು;ಹೃದಯಂಗಮವಾದುದು: ಅದು ನಿಜವಾಗಿಯೂ 
ಹೃದಯಸ್ಪರ್ಶಿಯಾದ ಸಂಗತಿ (ಪುನರು. ೩೪೯); ಅವರು ಅವನ ಮಸ್ತಕವನ್ನು ನೇವರಿಸುತ್ತ 
ಬೀಳ್ಕೊಡುವ ದೃಶ್ಯ ಹೃದಯಸ್ಪರ್ಶಿಯಾಗಿತ್ತು (ಹೂಸಕ್ತಿ. ೪೧). (ಸಂ. ಹೃದಯಸ್ಪರ್ಶಿನ್‌) 

ಹೃದಯಹಾರಿ (ಗು). ಮನಸ್ಸನ್ನು ಸೂರೆಗೊಳ್ಳುವ; ಮನೋಹರವಾದ: 
ಬಹಳ ಮಧುಪಾನಕಂ ಹೃದಯಹಾರಿ ವಿರುತಾಳಿಮಾಳಿಕಾಕಮನೀಯಂ (ವಸ್ತುಕೋ. 
೩೨-೧೨). [ಸಂ. ಹೃದಯಹಾರಿನ್‌] 

ಹೃದಯಾಂತರಾಳ (ನಾ). ಒಳಮನಸ್ಸು; ಅಂತರಂಗ: ತನ್ನ ಹೃದಯಾಂತರಾಳ 
ದಲ್ಲೆದ್ದ ಭಾವನೆಯನ್ನು . . . ಮುಂದುವರಿಸಿದಳು (ಪುನರು. ೨೧೬). ([ಸಂ.] 

ಹೃದಯಾಂಧಕಾರ (ನಾ). ಮನಸ್ಸಿಗೆ ಆವರಿಸಿದ ಅಂಧಕಾರ, ಅಜ್ಞಾನ: 
ಕುಲದವನ ಹೃದಯಾಂಧಕಾರವ ಕಳಚಲೆಂದು ಹಿಮಾಂಶು ಹರಹಿದನೆಳೆಯ 
ಬೆಳುದಿಂಗಳನೆನಲು ಸುರರಿಪುಕುಲಾಂತಕನು ತೊಳಪ ದಶನಮಯೂಖತತಿ 
ಹೊಳೆಹೊಳೆಯೆ ನುಡಿದನು (ಕುವ್ಮಾಉ. ೮-೭೨). [ಸಂ.] 


೮೯೪೦ 


51 


35 


45 


ಹೃದ್ದೋಚರ 


| ಹೃದಯಾಗ್ನಿ (ನಾ). (ಪ್ರಣಯದ) ಅಂತರಂಗದ ತಾಪ, ಬೇಗೆ: ಹೃದಯಾಗ್ನಿ 


ಪೆರ್ಚಿ ವನತತಿಗೆ ದವಾಗ್ನಿವೊಲಾಯ್ತದೆಂತು ಹರಿಯಿರ್ದಪನೀ ಹೃದಯಾಗ್ನಿಯೊಳಗ್ನಿ 
ಸ್ತಂಭನ ವಿದ್ಧೆಯನೀಗಳಿಂತು ಕಲ್ತನೊ ಸಖಿಯೇ (ಜಗವಿ. ೧೧-೪೮). [ಸಂ.] 

ಹೃದಯಾಧೀಶ (ನಾ). ಪ್ರಾಣಕಾಂತ; ಹೃದಯೇಶ್ವರ: ಹೃದಯಾಭೀಶಂ 
ಕರುಳ್ಗವ್ವಳಿಸೆ ನುಡಿಸೆ ಮೇಲ್ವಾಯೆ :ಲಣ್ಣ್ಮಿಸೆ ಮೆಲ್ಲಿಂ ಮೊದಲೊಳ್‌ ಸರ್ವಾಕ್ಷಿಪಾತಂ 
ಬಟ್‌ಕದು ನಯನಾರ್ಧಾವಲೋಕಂ . . . ಬಲ್‌ಕ್ಕಾವದುಮಿಲ್ಲಾಯ್ತಗ್ಗಳಂ 
ಕಾಮದಮಿನಿಯಳ ಸನ್ಮಾನದಿಂ ಮಾನಮಲ್ಲೀ (ಆರ್ಧಣೆಃ. ೩-೧೦೫). [ಸಂ.) 

ಹೃದಯಾಲು, ಹೃದಯಾಳು (ಗು). ೧. ಪ್ರೀತಿಯುಳ್ಳ; ಒಲವುಳ್ಳ. 
ಹೃದಯಾಳು: (ನಾ). ೨. ಪ್ರೀತಿಯುಳ್ಳವನು; ಒಲವುಳ್ಳವನು: ""ಸುಹೃದಯಂ 
ಹೃದಯಾಳು'' (ವಸ್ತುಕೋ. ೧೦೧-೧೮). [೫೦.] 

ಹೃದಯಾವೇಶ (ನಾ). ಅಂತರಂಗದ ಪರವಶತೆ; ಭಾವಾವೇಶ: ಅದೇ 
ತಾವು, ತಾವೇ ಅದು ಎಂಬ ಆತ್ಮೀಯತೆಯಿಂದ, ಅದನ್ನು ಎಸಗುವ ಚಿತ್ತ 
ನೈರ್ಮಲ್ಮ, ಮನೋದಾರ್ಥ್ಗ, ಹೃದಯಾವೇಶ ಅವರಲ್ಲಿ ತುಂಬಿತ್ತು (ಕಒಸಾ. ೫೪.ಪೀರಿಕೆ). 

[ಸಂ.] 

ಹೃದಯಾಳು "ಹೃದಯಾಲು' ನೋ. 

ಹೃದಯಿಸು (ಕ್ರಿ). ಆಸ್ವಾದಿಸು; ಅನುಭವಿಸು: ಕುಳ್ತು ಗಿರಿಶಿರಶ್ಯಿಲೆಯ ಪೀಠದಿ, 
ಉಷಾನಿಶೃಬ್ಹಸುಪ್ತಿಯಿಂ ವಿಶ್ವಮೆಳ್ವರ್ಪುದಂ ಧ್ಯಾನಿಸುತೆ ಹೃದಯಿಪನು ರವಿಯುದಯ 
ದವತಾರಮಂ (ಶ್ರೀರಾಮಾ. ೪೪೬-೨೬). [ಹೃದಯ + - ಇಸ್ಮು] 

ಹೃದಯೇಶ (ನಾ). ೧. ಪ್ರಾಣಕಾಂತ; ನಲ್ಲ. ೨. ವಿಷ್ಣು; ಕೃಷ್ಣ. ೩. (ಛಂದ) 
ವಿಷ್ಣುಗಣದ ಒಂದು ಪ್ರಕಾರ: ವಿಷ್ಣುಗಣಮೆಂತೆಂದೊಡೆ:- ೧. ಗೋವಿನ್ನಂ, ೨. 
ಹೃದಯೇಶಂ (ಪಾಠಾಂ. ಜಲಜಾಕ್ಷಂ, ನಯದಾಳ್ಮಂ]) . . . ೭. ಶ್ರೀಪತಿ,೮. ಮುರರಿಪು 
(ಛಂದೋಂಬು. ೫-೨೪೦ ವ). ([ಸಂ.] 

ಹೃದಯೇಶ್ವರ (ನಾ). ಪ್ರಾಣಕಾಂತ; ಪ್ರಿಯ; ನಲ್ಲ: ತಾನು ಹೃದಯೇಶ್ವರನ 
ಪ್ರಾಣವಲ್ಲಭೆಯಾಗಿ, ರಾಣಿಯಾಗಿ ಬಾಳಿ ಸುಖಿಸುವೆನೆಂದಾಶಿಸಿದಳು (ಧರ್ಮಸಾ. ೭೧). 

[ಸಂ.] 

ಹೃದ್ಧತ (ಗು). ೧. ಮನವರಿಕೆಯಾದ; ಮನದಟ್ಟಾದ. (ನಾ). ೨. ಮನಸ್ಸಿಗೆ 
ಬರುವುದು; ಮನವರಿಕೆ; ಮನದಟ್ಟು: ಊರ್ಧ್ವಾಧೋಮಧ್ಯಗತಾಸಮವಸ್ಥಿತಿ 
ಸ್ಮರಣಪರಿಣತಸಂಸ್ಥಾನವಿಚಯಮುಮಂ ಬೇಟ್‌ವೇಟ್‌ ಹೃದ್ಧತಂ ಮಾಡಿ 
ಧರ್ಮಧ್ಕಾನಮಯನಾದಂ (ಶಾಂತಿಪು ೯-೧೧೮ ವ); ಮನಸಿಜವಿಜಯರ್‌ ತಾಪಸರನು 
ನಯದಿಂ ಪೇಳ್ದರೊಲ್ಹು ಹೃದ್ಧತದಿರವಂ (ಹಾಲಾಸ್ಕ. ೧-೧-೨೫): ಶಕುಂತಲೆ ಎಲೆಯ ಮೇಲೆ 
ಯಾವುದೋ ರಸದಿಂದ ಬರೆದು ದುಷ್ಕಂತನೆದುರು ತನ್ನ ಹೃದ್ಧತವನ್ನು ಬಿಚ್ಚಿಟ್ಟಳು 
(ಕರ್ನಾಕ. ೨). [ಸಂ.) 

ಹೃದ್ಧತಿ (ನಾ). ಮನಸ್ಥಿತಿ; ಮನಸ್ಸಿನ ಇರವು: ಏಕೆಯೊ ಪಲವುಂ ನುಡಿಗಳ 
ನಾಕುಲಮೆನೆ ನುಡಿವೆನೀತನಲ್‌ವಿನ ಬೆಲೆಯಂ ಈ ಕೈಯ ನೆಲ್ಲಿಯಾದುದು 
ಲೋಕಜನೋದಂತಮೆಲ್ಲಮುಂ ಹೃದ್ಧತಿಯುಂ (ವಸ್ತವಂ. ೬-೪೫). [ಸಂ.) 

ಹೃದ್ಧದ (ನಾ). ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ; ಎದೆಬೇನೆ: ಒದವಂ 
ಭವ್ಯ ಮುಖಾಂಬುಜಕ್ಕೆ ಮುದಮಂ ಸದ್ಮರ್ಮಚಕ್ಕಕ್ಕೆ . .. ಹೃದ್ದದಮಂ ದುರ್ಮತಕಾಶಿಕಕ್ಕೆ 
ಪಡೆಯುತ್ತಿಕ್ಟ್ಯಾಕುವಂಶೇಂದ್ರಶೈಲದಿನತ್ಕೂರ್ಜಿತತೇಜನುದ್ದರಿಸಿದಂ ತ್ರೈಲೋಕ್ಕನಾಥಂ 
ಜಿನಂ (ಪುಷ್ಪಪು ೧೦-೨). (ಸಂ.) 

ಹೃದ್ದಮ್ಮ (ನಾ). ಹೃದಯಸ್ಪರ್ಶಿಯಾದುದು; ಮನಮುಟ್ಟುವಂತಹುದು: 
ಗಿರಿವನ ಪ್ರೀತಿ ತಾಂ ದೈವಕೃಪೆ ದಲ್‌ . . . ಉಪನಿಷತ್ತಿನ ಮಹಾಮಂತ್ರಾನುಭವಗಳುಂ 
ಹೃದ್ಧಮ್ಮವಿಲ್ಲಿ (ಶ್ರೀರಾಮಾ. ೩೨-೧೧೯); [ಸ೦.] 

ಹೃದ್ಲೋಚರ (ನಾ). ಮನಸ್ಸಿಗೆ ತಿಳಿಯುವಂತಹುದು; ಹೃದಯಕ್ಕೆ 
ಗೋಚರಿಸುವಂತಹುದು: ಯತಿಪತಿ ಮುಖಾರವಿಂದೋದ್ದತ ಯುತವಚನಂಸ್ವಕೀಯ 
ಹೃದ್ಲೋಚರಮಾಗೆ ತನೂದರಿಗಾ ಬೇಗದೊಳತಿ ಹಷವಿಷಾದಮಾದಮೇನೊದವಿದುವೋ 
(ಸುಕುಮಾ. ೯-೧೧೨). [ಸಂ.] 


ಹೃದ್ಧಲ್ಲ 


ಹೃದ್ಧಲ್ಲ (ನಾ). ಹೃದಯಕ್ಕೆ ಈಟಿಯಂತೆ ತೊಂದರೆಯನ್ನುಂಟು 
ಮಾಡತಕ್ಕುದು: ಬಗೆಗೊಳ್ಳೆ ತೋಳ್ಳಳ್ಳಿ ಕೋವಿದರ *ಎಲ್ವಳ್ಳಿ ನುಣ್ಣಲ್ಲ ಮುನಿಜನದ 
ಹೃದ್ಧಲ್ಲವು . . . ಎನೆ ವಿಲಾಸಿನಿಯರುಗಳೊಳ್ಳರೆಯದೆಸಕದಿಂ ಬಂದರ್‌ 
(ಉದ್ಭವೇ. ೫-೨೪). [ಸಂ.) 

ಹೃದ್ಧವ (ನಾ). ಮನಸ್ಸಿನಲ್ಲಿ ಹುಟ್ಟಿದವನು; ಮನ್ಮಥ ; ಕಾಮ: ಈಕೆ ಶೃಂಗಾರ 
ಸಮುದ್ರಮಂ ಕಡೆಯೆ ಹೃದ್ಧವನುದ್ದವೆಯಾದಳೆಂದು ಕಣ್ಣಾರೆ ದಶಾಸ್ಕನೀಕ್ಷಿಸಿದನೀಕ್ಷಿಸಿ 
ಕಣ್ಣಜ್‌ದಾರೆ ಮನ್ಮಥಂ (ಪಂರಾಮಾ. ೯-೮೨). [ಸಂ.] 

ಹೃದ್ಯ (ಗು). ೧. ಮನೋಹರವಾದ; ಸುಂದರವಾದ: ಹೃದ್ಯವ್ಮಾಕರಣಪ್ರಸನ್ನತರ 
ಪೂರ್ವಾಭ್ಯಾಸವಿನ್ಕಾಸ ತದ್ವಿದ್ಮಸಂಪದಮಾಗಳಾಕ್ಷಣದೊಳಾದಾಶ್ಚರ್ಯಮಪ್ಪನ್ನಮೇಂ 
ಸದ್ಮಂ ಸಾರ್ದುದೊ ತತ್ಕುಮಾರಿಕೆಗೆ ಸಯ್ಸಿಂ (ಸುಕುಮಾ. ೭-೫೨); ಬಿದ್ದು ಪದದಲಿ 
ದಂಡದಂತಿರಲೆದ್ದು ನಿಂದಿರ್ದಚ್ಚುತನ ಮುನಿ ಹೃದ್ಮಮೂರ್ತಿಯ ನೋಡಿ 
ಪುಳಕಾಮೃತದಲೋಲಾಡಿ (ನಿಭಾಗ. ೧೦-೧೪-೮). ೨. ಒಳ್ಳಿತಾದ; ಪ್ರಿಯವಾದ: 
ಹೃದ್ಮಗುಣನಿಳಯನಾ ವಿಭುಸದೃಶನಿರೆ ಕನ್ನೆ ನಿನ್ನ ಪತಿಗೆಳಸುವಳೇ ಪ್ರದ್ಯೋತದ್ಕುತಿ 
ಗಲ್ಲದೆ ಖದ್ಕೋತದ್ಕುತಿಗೆ ನಳಿನಿ ಮೊಗಮಿತ್ತಪಳೇ (ಪುಷ್ಪಪು ೭-೬೪). ೩. ಮನಸ್ಸಿನಲ್ಲಿ 
ಹುಟ್ಟುವ. ೪. ಮನಮುಟ್ಟುವ; ಚೆನ್ನಾಗಿ ತಿಳಿಯುವ. (ನಾ). ೫. ಮನೋಹರ 
ವಾದುದು; ಸುಂದರವಾದುದು: ಪದ್ಮಂ ಸಮಸ್ತಜನತಾಹೃದ್ಯ್ಧಂ (ಕವಿರಾ. ೧-೩೦); 
ಅವಿಚಲಮಪ್ಪ ಲಕ್ಷ್ಮಿ ವಿವಿಧೋತ್ಕರ ಹೃದ್ಧಮೆನಿಪ್ಪ ವಿದ್ದೆ ನೋಟ್ಟವರನುರಾಗಮಂ 
ಪಡೆವ ರೂಪು... ಆ ನೃಪನಲ್ಲಿ ತೋಣಲಾಅವು (ಮಲ್ಲಿಪು ೩-೨೦); ಪದ್ಮಂ ವಧ್ಯಂ; 
ಗದ್ಮಂ ಹೃದ್ಮಂ ಹೃದ್ಮಮಪ್ಪ ಗದ್ಮದೊಳ್‌ ಪೇಟ್ಟುದು (ರಾಮುಶ್ವ. ೫-೧೪). 
೬. ಒಳ್ಳಿತಾದುದು; ಪ್ರಿಯವಾದುದು: "'ಪ್ರಾಗ್ಗಂ, ಪ್ರಾಗ್ರಹರಂ . .. ಮಂಜುಳಂ, 
ಹೃದ್ಯಂ, ಹಾರಿ... ಶುಭಂ, ಪೇಶಲಂ - ೨೯ ಒಳ್ಳಿತು'' (ಹಲಾಯು. ೧೧೪-೪). [ಸಂ.) 

ಹೃದ್ಧತೆ (ನಾ). ಮನಸ್ಸಿಗೆ ತಟ್ಟುವಂತಹುದು; ಅಂತಃಕರಣವನ್ನು 
ಮುಟ್ಟುವಂತಹುದು: ಕಾವ್ಯಕ್ಕೆ ಹೃದ್ಕತೆಯೆ ಒರೆಗಲ್ಲೆಂದೂ ಅದರ ಹಿರಿಮೆಯ 
ಅರಿವು ಅತಿ ಸುಲಭವೆಂದೂ ಹೇಳಲಾಗಿದೆ (ಕಸಾಚ. ೬೦). [ಸಂ. ಹೃದ್ಮತಾ) 

ಹೃದ್ಯವಿದ್ಯ (ನಾ). ೧. ಹೃದಯಂಗಮವಾದ ವಿದೈೆಗಳಿನ್ನು ಬಲ್ಲವನು, - 
ತಿಳಿದವನು: ಸಿರಿಯೊಲ್ಬಳೆ ಹೃದ್ಮವಿದ್ಯರಂ (ಶಮದ. 66 ಪ್ರಯೋ). ೨. ಸ್ವಾಧೀನವಾದ 
ವಿದ್ಯೆ: ಕಡಲೇಟಂ ಮಗುಚಿಟ್ಟೊಡಂ ಕಲಿಯೆ ನಾನಾ ಹೃದ್ಮವಿದ್ಧಂಗಳಂ ಪಡೆದಷ್ಟಲ್ಲದೆ 
ಬರ್ಪುಬೇ (ಸೋಮೇಶ. ೨೮). [ಸಂ.] 

ಹೃದ್ಯವಿಜ್ಯೆ (ನಾ). = ಹೃದ್ಯವಿದ್ಯ ೨: ಗುಣರತ್ನವಾರ್ಧಿ ನಾನಾವಿಧಸೌಖ್ಯ 
ಭಾಜನನುಪಾರ್ಜಿತಖೇಚರರಾಜಹೃದ್ಯವಿದ್ಮಾವಿಭವಂ ಮಗಂ ಜಿತವಿರೋಧಿನರೇಂದ್ರ 
ಬಳಂ ಮಹಾಬಳಂ (ಅದಿಪು. ೧-೬೬). (ಸಂ. ಹೃದೃವಿದ್ಕಾ) 

ಹೃದ್ಯಾಂಗಿ (ನಾ). ಮನೋಹರವಾದ ಅಂಗವುಳ್ಳವಳು; ಸುಂದರಾಂಗಿ; 
ಚೆಲುವೆ: ನೇತ್ರಾಂಬುಜಂ ಪಾಟಳಕಾಂತಿಶ್ರೀಯುನೊಪ್ಪುತ್ತಿರೆ ತನುಲತೆ ಸೌರಭ್ಯಮಂ 
ಬೀಣೆ . . . ಲೀಲೆಯಿಂದುಪ್ಪವಡಿಸಿದಳ್‌ ಹೃದ್ಕಾಂಗಿ (ಪಾಕಾಂ. ನಿದ್ರಾಂಗಿ, ನೀರ್ದಾಂಗಿ। 
ಶಯ್ಯಾಗ್ರದಿಂದ (ಜಗವ. ೨-೭೮). [ಸಂ. ಹೃದ್ಮಾಂಗಿನ್‌] 

ಹೃದ್ಕೋಗ (ನಾ). ಮನಸ್ಸಿನ ಆಸೆ; ಇಷ್ಟಾರ್ಥ; ಬಯಕೆ: ಆತಂ ಬಾಲಿದೇವಂ 
ಮತ್ತೋರ್ವಂಗೆಬಗೆನೆಂಬ ಪ್ರತಿಜ್ಞೆಯಂ ಪಲಂಬರಿಂ ಕೇಳು ಮನದೊಳು ಹೃದ್ಕೋಗಮಂ 
ತಾಳ್ದು (ಪುಣ್ಕಾಸ್ರ. ೫-೫೩ ವ); ಈಗಳುದಾತ್ತನಪ್ಪ ಪುರುಷೋತ್ತಮಸೂನುಗೆ ಭಾನುಗೀವ 
ಹೃದ್ಕೋಗದಿನಿರ್ದರಿರ್ಪಿನೆಗಮಾ ಖಳಚೌರ್ಯನುಮಿಂತು ತಂದನಿನ್ನೇಗುವೆನಿಲ್ಲಿ 
ಸಾವೆನೆನುತುಂ ತನುಮಧ್ಯೆ ವಿಮಾನದಿಂ ನೆಲಕ್ಕಾಗಳೆ ಜೋಲೆ (ನೇಮಿಪು. ೭-೧೭೦). [೫೦.] 

ಹೃದ್ಯೋಗಂಬಡು (ಕ್ರಿ). ಇಷ್ಟಪಡು; ಬಯಸು: ಸುರೇಂದ್ರದತ್ತನೆಂಬೊಂ ಕಂಡು 
ನಿಜನಿವಾಸಕ್ಕೊಯ್ದು ಸ್ನಾನಾನ್ನ ಪಾನಾದಗಳಿಂ ತಣಿಪಿ ತತ್ತ್ರೃಪಂಪಚಮೆಲ್ಲಮಂ 
ಬೆಸಂಗೊಂಡು ಹೃಡ್ಕೋದಂಬಟ್ಟು ಸಿದ್ಧಾರ್ಥಂಗಿಂತೆಂದಂ (ಬಂಹರಿ. ೪-೧೨ ವ). 

(ಹೃದ್ಕೋಗ 4 ಪಡು 

ಹೃದ್ರೋಗ (ನಾ). ೧. ಹೃದಯಕ್ಕೆ ಸಂಬಂಧಿಸಿದ ರೋಗ; ಹೃದಯದ 

ವ್ಯಾಧಿ: ದಶಮೂಲ . . . ಶಿವಘೃತ, ತೈಲಾನ್ಮ್ನ ಸಹ ಎರಡು ಉಕ್ಕುಬರುವ ತನಕ 


೮೯೪೧ : 


10 


15 


ಬ ಹೃದ್ವಲ್ಲಭ 


25| ಹೃಲ್ಲಾಸ (ನಾ). ಚಿಂತೆ; ಖೇದ: ಕೊಲೆಯಿಂದೊಂದಂ . . . 


30 


40 


45 


ಹೃಷ್ಟ 


ಕಾಸಿ ಸೇರು ಸಕ್ಕರೆ ಹಾಕಿ ಪ್ರಾತಃಕಾಲ ಆಮಲಕಪ್ರಮಾಣ ಸಿಂದೂರವನ್ನು ಹಾಕಿಕೊಳ್ಳಲು 
ಆರತಿ, ಹೃದ್ರೋಗಂ ಗುಣ (ಎವೈಎ. ೫೮); ಅಜೀರ್ಣಜೃರ, ಖಾಸರೋಗ . , . 
ಕರ್ಣರೋಗ, ಹೃದ್ರೋಗ, ವಾತರೋಗ, ಇವೇ ಮುಂತಾದ ರೋಗಗಳಿಂದ ಕೂಡಿದವರು 
ದಂತಧಾವನಕ್ಕೆ ಅನರ್ಹರೆಂದರಿವುದು (ಸಕವೈ. ೨೯). ೨. ಮನೋವೃಥೆ; ದುಃಖ; 
ಖೇದ: ಭೋಗಂಗಳ್‌ ಸಲೆ ಮನದೊಳ್‌ ರಾಗಮನೊದವಿಸುಗುಮಪ್ಪೊಡನುಭವಿಕೆ 
ಮನೋರಸಜ್ಜನನುಭವಿಸುಗುಮೇ ರಾಗಮನೊದವಿಸದವು ಹೃದ್ರೋಗಮನೊದವಿಸೆ 
(ಅದಿಪು. ೩-೭೦); ತತುಪುತ್ರಂ ನೆಗಳ್ದಂ ನಿಜಾರಿಭಳವೊನಲ್ಲು ಬನ್ನಮಂ ಕಂನಮಂ ತತು 
ಪುತ್ರಂ ನೆಗಳ್ಹಂ ನಿಜಾರಿ ತಳೆ(ಯ]ಲು ಹೃದ್ರೋಗಮಂ ಜೋಗಮಂ (ಕಇಅ. ೭೪-೧೨-೮; 
1170); ಈ ಎಲ್ಲ ಪ್ರಕಾರಗಳಿಂದ ಕಿಟ್ಟಿಗೆ ಹೊಸ ಹೃದ್ರೋಗವು ಪ್ರಾರಂಭವಾಯಿತು 
(ಗಂಮಾಯಿ. ೧೨೨). (ಸಂ.] 

ಹೃದ್ರೋಗಗಜಕೇಸರಿ (ನಾ). ಹೃದಯದ ಬೇನೆಗೆ ಉಪಯೋಗಿಸುವಂಥ 
ಒಂದು ಬಗೆಯ ಔಷಧಿ: ಹೃದ್ರೋಗಗಜಕೇಸರಿ:- ದಶಮೂಲ, ಪಂಚಲವಣ . . . 
ಸಹ ಎರಡು ಉಕ್ಕುಬರುವ ತನಕ ಕಾಸಿ ಸೇರು ಸಕ್ಕರೆ ಹಾಕಿ ಪ್ರಾತಃಕಾಲ ಆಮಲಕಪ್ರಮಾಣ 
ಸಿಂದೂರವನ್ನು ಹಾಕಿಕೊಳ್ಳಲು ಆರತಿ, ಹೃದ್ರೋಗಂ ಗುಣ (ಎವೈಎ. ೫೮). 

[ಹೃದ್ರೋಗ 4 ಗಜಕೇಸರಿ) 

ಹೃದ್ರೋಗಿ (ನಾ). ಹೃದಯರೋಗವುಳ್ಳವನು;ಹೃದಯದ ಬೇನೆಯುಳ್ಳವನು; 
ಅರಿಪುತ್ರ ಕಳತ್ರ ಧನಾಗ್ನಿರಾಜಬಾದೋಪಹತನುದಾರಗುಣಂ ಪಾಪರತಂ 
ಸ್ವಭೃತೃಕಲಹಂಸರುಜಂ ಹೃದ್ರೋಗಿ ದಿನಪನವರೋಹಿಣಿಯೊಳ್‌ (ಜಾತತಿ. ೯ ೧೮). 

(ಸಂ. ಹೃದ್ರೋಗಿನ್‌) 

(ನಾ). ಹೃದಯವಲ್ಲಭ; ಪ್ರಾಣಕಾಂತ; ನಲ್ಲ: ನಲ್ಲರಗಲೈ 

ಯಿಲ್ಲದೆಡೆಯಸ್ತಮಯಕ್ಕೆ ದಿನಾಧಿನಾಯಕಂ ಸಲ್ಲದ ಶಾಣಮಂಗಜಶರಾಹತಿ 

ಪೊರ್ದದ ದೇಶಮುಳ್ಳೊಡಂತಲ್ಲಿಯೆ ಮಾಟ್ಕೆ ಮಜ್ಜನನಮಂ ಬಿದಿಯೆಂದು ರಥಾಂಗಕಾಂತೆ 

ಹೃದ್ವಲ್ಲಭವಿಪ್ರಯುಕ್ತೆ ಬಗೆಗೆಟ್ಟು ನೆಜಲ್ಲುದು ಪದ್ಮಪತ್ರದೊಳ್‌ (ಚಂದ್ರಪು ೮-೭). 

(ಸಂ.] 

ಅನಾಕುಲ 
ಮೆಂದಯ್ದನನಾಕುಳಂ ತೊಟ್‌ದೊಡೇಂ ಹೃಲ್ಲಾಸಮೇ ಮಲಮೇ ತಲ್ಲಣಮೇ 
ಕೃತಾಂತಭಯಮೇ ಸಂತಾಪಮೇ ಬೇವಸಂ (ಶಾಂತಿಪು. ೭-೫). [ಸಂ.1 

ಹೃಲ್ಲೇಖ (ನಾ). ೧. ಜ್ಞಾನ. ೨. ಚಿಂತೆ. ೩. ಮನೋವ್ಯಥೆ; ದುಃಖ, 
೪. ವಿರಹ; ವಿಯೋಗ: ""ಆಯಲ್ಲಕಂ, ಉತ್ಕಂಠಾ . . . ಹೃಲ್ಲೇಖ, ವರಹ, 
ವಿಯೋಗಃ - ಈ ೯ ವಿರಹಂ'' (ಹಲಾಯು. ೧೨೨-೫೭). [ಸಂ.] 

ಹೃಷೀಕ (ನಾ). ೧. ಜ್ಞಾನೇಂದ್ರಿಯ; "ಖಂ, ಆಕ್ಸಂ, ಇಂದ್ರಿಯಂ, ಸ್ರೋತ:, 
ಹೃಷೀಕಂ, ಕರಣಂ - ಈ ೬ ಇಂದ್ರಿಯಂಗಳ್‌'' (ಹಲಾಯು. ೮೮-೩೮೧); ಕಲ್ಬೋದ್ಭೂತ 
ದೇವರ್‌ ದಿವ್ಮಾಂಗನಾಶೃಂಗಾರಾಕಾರವಿಲಾಸಚತುರಮನೋಜ್ಜವೇಷ ರೂಪಾವ 
ಲೋಕನ ಮಾತ್ರದಿಂದಮೆ ಹೃಷೀಕಜನಿತಪರಮಸುಖಮನೆಯ್ದುವರ್‌ (ತತ್ತ್ವಪ್ರ. ೧೮೨). 
೨. ಏಳು ಬಗೆಯ ನರಕಗಳಲ್ಲಿ ಒಂದು: ಕ್ರಮದೊಳಸಂಜ್ಞೆಯಂ ಸರಿ 
ಸೃಪಾವಳಿಯುಂ. . . ಮನುಷ್ಯಮಸ್ತಿಮಿಕುಳಮುಂ ಹಿಮಾಂಶುನಯನಾಗ್ನಿಕಷಾಯಹೃಷೀಕ 
ಷಣ್ಮುನಿಕ್ರಮ ನರಕಂಗಳೊಳ್‌ ನೆಲಸುಗುಂ ದಿವಿಜೋತ್ತಮ ನಂಬು ನೀನಿದಂ 
(ಆದಿಪು. ೫-೯೪). [ಸಂ.) 

ಹೃಷೀಕೇಶ (ನಾ). ೧. ಜ್ಞಾನೇಂದ್ರಿಯಗಳ ಒಡೆಯ; ಪರಮಾತ್ಮ. ೨. ವಿಷ್ಣು; 
ಕೃಷ್ಣ: “ವಿಷ್ಣುಃ, ಕೃಷ್ಣ; ಕೇಶವ: . . . ಹರಿ: ಹೃಷೀಕೇಶಃ... ವನಮಾಲೀ, ಗದಾಧರಃ 
- ಈ ೪೫ ನಾರಾಯಣನ ಪೆಸರ್‌'' (ಹಲಾಯು. ೫-೨೪); ಶ್ರೀ ಸರಸ್ವತೀ ಶ್ರೀ ನರನಾರಾಯಣ 
- -. ಶ್ರೀ ಹೃಷೀಕೇಶ (ಎಕ. ೪। (ಇ), ಪಾಂಡವಪುರ.೩೭-೨೬; ಸು. 14ನೆಯ ಶತ). ವಿ. ಉತ್ತರ 
ಭಾರತದಲ್ಲಿರುವ ಒಂದು ಪುಣ್ಮಕ್ಷೇತ್ರ,--ಯಾತ್ರಾಸ್ಥಳ. (ಸಂ.) 

ಹೃಷ್ಟ (ಗು). ೧. ಸಂತೋಷಗೊಂಡ; ಆನಂದಿಸಿದ: ಅಂತು ನೋಡಿ 
ಎಸ್ಮಯಾಕ್ರಾಂತಚಿತ್ತನತ್ಕಂತಹೃಷ್ಟೋತ್ಚಷ್ಟಸಂತುಷ್ಟಾಂತರಂಗನವರ ನವಯೌವನಕ್ಕೆ 
ನೆಲಮಾದ ರೂಪಾತಿಶಯಕ್ಕಂ . . . ಬೆಕ್ಕಸಂಬಟ್ಟು (ಶಾಂತಿಪು. ೩-೫೩ ವ); ಅದಯಂದಿಲ್ಲಿ 


ಹೃಷ್ಟತೆ ೮೯೪೨ ಹೆಂಡಗಾಣಿ 


ವಸಿಷ್ಟನಂದನರಿರಾ ನೀವೆಲ್ಲರುಂ ವಾಸಮಂ ಮುದದಿಂ ಮಾಡೆ ವಿಶುದ್ಧರಪ್ಪಿರೆನೆ ಕಾನೂರು ಚಂದ್ರಯ್ಮಗೌಡರ ಮಂಗಳೂರು ಹೆಂಚಿನ ದೊಡ್ಡಮನೆ . . , 
ತಾಮಾ ರೋಮಶಪ್ರೋಕ್ತಿಯಂ ಪಡೆದಂತಾಲಿಸಿ ಹೃಷ್ಟಚಿತ್ತರವರಾ ಸುಕ್ಷೇತ್ರದಲ್ಲಿರ್ದು ಏಕಾಂತವಾಗಿತ್ತು (ಕಾನೂರು ೩೫); ಒಡೆದ ಹೆಂಚುಗಳ ಬದಲು ಹೊಸ ಹೆಂಚುಗಳನ್ನಿರಿಸಿದ 
(ಯಾದಚಂ. ೧೫-೨೯). ೨. ರೋಮಾಂಚಿತಗೊಂಡ; ಪುಳಕಗೊಂಡ. (ನಾ). (ರಂಗವ. ೧೨೦). ೨. ಮಡಕೆಯ ಚೂರು; ಬೋಕಿ: ಹಣ ಹೊನ್ನು ಪರಹೆಣ್ಣು 
೩. ಆಹ್ಲಾದ; ಸಂತೋಷ: "“ಪ್ರಿತಂ ಹೃಷ್ಟಂ ಸಮುದಿತ(ಮುತಂ)'' (ವಸ್ತುಕೋ. ಹೆಂಚೆಂದು ನೋಡು (ಪುರಂದ. ೨-೫ ಅನುಪಲ್ಲವಿ). ಹಂಚ್ಚು: ೧. ಮನೆಗಳ ಮಾಳಿಗೆಗಳು 
೧೦೬-೪೯). ೪. ಸಂತೋಷಗೊಂಡವನು: ನಾನು ಗೌರಿದೇವಿಯೊಡನೆ ವೃಷಭ | 5 | ಹಂಚಿನವು (ಕಭಾಗೆ. ೫); ಮಣ್ಣುಗೋಡೆಗಳ ಮಣ್ಣುಮನೆಗಳಿಗೆ ಬೇಕು ಮಣ್ಣು ಹಂಚು 
ರೂಢನಾಗಿ ಅಲ್ಲಿಗೆ ವಂದು ನಿಶ್ಚಲನಾದ ಮುನಿಯಂ ಕಂಡು ಹೃಷ್ಟನಾದೆನು (ಆರಳು. ೩೮೩). ೨. ಪಂಚಮಹಾಪಾತಕವ ಮಾಡಿ(ದನಾ)ದೊಡೆ ಒಮ್ಮೆ ಹಂಚಿನಲ್ಲಿ 
(ಕುಮಾ, ೨೪೮-೭), ೫. [ನಾಟ್ಕ] ಎಂಟು ಬಗೆಯ ಸ್ಥಾಯಾಭಾವನೋಟ | ತಿರಿದುಂಡಡೆ . . . ಸದುಗುರು ಸೊಡ್ಡಳ ತಿರಿದುಂಡ ಪರಿ (ಸರ್ವವ. ೧೬೪-೭೭೯); ತೂಟ್‌ದ 
ಗಳಲ್ಲಿ ಒಂದು ವಿಧ: ಬಿಣ್ಬಿದ ಗಲ್ಲಂಗಳ್‌ ಮಿಗೆ ನುಣ್ಬೊದವದ ದಿಟ್ಟಿಯಾಳ್ಗು ನಸು ಬೂದಿಯ ಹಿಟ್ಟುಗುಟ್ಟಿ ಬೊಟ್ಟಿಡುವುದು ಮಿಕ್ಕುದಂ ಕದಡಿ ಕುಂಟಣಿಗೀವುದು ತೀವಿ 
ಮುಚ್ಚೆವೆಯಂ ತಣ್ಬಡರ್ದು ನಗೆಯನಾಂತುಂ ಕಣ್ಣೊಂದಿರೆ ಕಾಂತೆ ಕೇಳ್‌ ಹಂಚಿನೊಳ್‌ (ಅನಂಪು. 6-೫೬೩); ಲೋಹಂಗಳಾಗಲುವಳಿವವೈ ಪರುಸಕ್ಕೆ ಸೋಂಕಲು... 
ಹೃಷ್ಟಮೆನಿಕ್ಕು (ಲಾಸ್ಮರಂ. ೩-೧೯). [ಸ0.) 10| ಅಳಿವುದೇ ಹಂಚಾಗ ಪರುಸವು ಬಳಸಿದರೆ ತಾನಬ್ದಲಕ್ಷಗಳೊಳಗೆ (ಸಂಭಪ. ೮-೧೩೬); 
ಹೃಷ್ಟತೆ (ನಾ). ಸಂತೋಷ; ಅನಂದ : ಹೃಷ್ಟತೆಯಿಂದ ಕ್ರೊರಂ ಸಾಷ್ಟಾಂಗಪ್ರಣತನಾಗೆ ಪಂಚಮದ ಶನಿ ಹಂಚಿನಲ್ಲಿ ಉಣಿಸ್ಕಾನು (ಗಾದ). ೩. (ದೋಸೆ, ರೊಟ್ಟಿ, ಹೋಳಿಗೆ 
ಕಾರುಣ್ಮಸುಧಾವೃಷ್ಟಿ ಪಸರಿಸಿದಂತೆನೆ ನಿಜದೃಷ್ಟಿಪ್ರಭೆ ನಿಮಿರೆ ನೋಡಿದಂ ಕಮಳಾಕ್ಷಂ ಮುಂತಾದುವುಗಳನ್ನು ಬೇಯಿಸಲು ಬಳಸುವ) ಕಾವಲಿ: ಇಪ್ಪತ್ತ ಹಂಚು 
(ಜಗವಿ. ೫-೮೦); ಹೃಷ್ಟತೆಯಿನಾ ಕುಮಾರನರಿಷ್ಟಪುರಾಂತರದೊಳಿರ್ದು (ನೇಮಿಪು. ೫-೬೯). ಇಟ್ಟಿದೀರಿ, ಐದು ಸೇರಿನ ಹೋಳಿಗೆಯಾದರೂ ಆಗಲಿಲ್ಲ (ಆಶೋಕ. ೨). ೪. ""ಒಣಗಿಸಿ 
[ಸಂ ಹೃಷ್ಟತಾ] ಸುಟ್ಟ ಬಿರುಸಾದ ಮಣ್ಣಿನ ಪದಾರ್ಥ'' (ಕ್ತೂಕೋ. ೯೨೬). ೫. ಚೂರು; 
ಹೆಂ "ಪೆಣ್‌' ನೋ. 15| ತುಂಡು: ಗುರುಲಿಂಗಪೂಜೆಯಂ ನರನಾವನುಳಿದಮರ ನೆರವಿಯಂ ಯಜಿಸಿ ಪಡೆವಾ 
ಹೆಂಗತ್ತೆ 'ಪೆಣ್ಣತ್ತೆ' ನೋ. ಬಗೆಯದು ವರರತ್ನವಂ ಬಿಸುಟು ಪಿರಿದು ಗಾಜಿನ ಹಂಚ ನೆರೆದರ್ಚಿಪಂತೆಂದ 
ಹೆಂಗರಿಗ (ನಾ). ಒಂದು ಬಗೆಯ ಮಾನು: ಕಾಗೆಂಡೆ ಹೆಗ್ಗುರ್ಬು ಹೆಂಗರಿಗಂ (ಸಾನಂಚೆ. ೩-೧೪). 
. ಮುಡಿಲುಂ ಪಂದಿಗನೆಂಬ ಮಿಾನ್ಹೆಗೆದನಾ ಭಕ್ತಂ ಮಹಾಲೀಲೆಯಿಂ (ಶ್ರಿಪುವಿ. ಹೆಂಚಿನ ಪಾತ್ರೆ ಎ ಮಣ್ಣಿನ ಪಾತ್ರೆ; ಮಡಕೆ: ಹೋಳಿಗೆ, ಕಡುಬು, ಸೂಸಲುಂಡಲಿಗೆ 
೫೭-೮). |?) . . ೬ ಇರೆ ಹೊಸ ಹೆಂಚಿನ ಪಾತ್ರೆಯಲು ಯಿರಿಸಿ (ಬಾಲಚ. ೧೨೯-೨೦). ಹೆಂಚಿನ ಮನೆ ಎ 
ಹೆಂಗರುಳು "ಹೆಣ್ಣರುಳು' ನೋ. 20) ಮೇಲ್ಭಾವಣಿಗೆ ಮಣ್ಣಿನ ಚದುರಬಿಲ್ಲೆಯನ್ನು ಹೊದಿಸಿರುವ ಮನೆ: ಅದು 
ಹೆಂಗಸು "ಪೆಣ್ಣೂಸು' ನೋ. ಪೂರ್ವಕಾಲದ ಹೆಂಚಿನ ಮನೆ (ರಾಮಾ. ೧೦೧). 
ಹೆಂಗಳ್ಳ "ಪೆಣ್ಗಳ್ಳ' ನೋ. | [ದೇ. 8 ಕೊಡ. ಹಂಚ್‌; ತುಳು. ಹಂಚು; ತೆಲು. ಪೆಂಚು, ಪೆಂಚಿಕ] 


ಹೆಂಗಳ್ಳವದ್ಯೆ (ನಾ). ಹಣ್ಣನ್ನು ಕದ್ದೊಯ್ಕುವ ವಿದ್ಮೆ; ನಾರೀಚೋರವಿದೆ: | |ಹೆಂಜಅ "ಪೆಂಜಜುವು' ನೋ. 
ಕೌರವೇಂದ್ರನ ಮತವೊ ನಿನ್ನ ವಿಕಾರವೋ ಹೆಂಗಳ್ಳವಿದೈೆಯನಾರು ಕಲಿಸಿದರೆನುತ ತಂದರು | |ಹೆಂಜೇಖ "ಪೆಂಜಲುವು' ನೋ. 
ಧರ್ಮಜನ ಹೊರಗೆ (ಕುವ್ಮಾಳ. ೨೨-೩೬). [ಹೆಂಗಳ್ಳ (ಆ ಪೆಣ್ಗಳ್ಳ) 3 ಎದ) 25 |ಹೆಂಟೈ "ಪೆಂಟೆ' ನೋ. 


ಹೆಂಗುದುರೆ "ಪೆಣ್ಣುದುರೆ' ನೋ. ಹೆಂಟೆ "ಪೆಂಟೈೆ' ನೋ. 

ಹೆಂಗುರಿ "ಹೆಂಗುಟ್‌' ನೋ. ಹೆಂಟೆಗೊಡತಿ, ಹೆಂಡೆಗೊಡತಿ (ನಾ). (ಹೊಲಗದ್ದೆಗಳಲ್ಲಿ) ಮಣ್ಣಿನ 

ಹೆಂಗುರು "ಪೆಂಗುರು' ನೋ. | | ಗಟ್ಟಿಗಳನ್ನು ಒಡೆಯಲು ಉಪಯೋಗಿಸುವ ಒಂದು ಬಗೆಯ ಉಪಕರಣ: 

ಹೆಂಗುಸು "ಪೆಣ್ಗೂಸು' ನೋ. | | “ಹೆಂಟೆಗೊಡತಿ-ಲೋಷ್ಟಭೇದನ, ಕೋಟಿಶ'' (ನಾರಾ. 9. ಹೆಂಡೆಗೊಡತಿ: (6. 

ಹೆಂಗುಸುತನ (ನಾ). ಹೆಣ್ಣುತನ; ಹೆಣ್ಣಿನ ಸ್ವಭಾವ: ನರನ ಬಲುಗೈತನವನೀ |30 (ಹೆಂಟೆ, (< ಪೆಂಟೈ) *- ಕೊಡತಿ (ಆ ಕೊಡಂತಿ)) 
ಮೋಹರದ ಹೆಂಗುಸುತನವ ನೀವವಧರಿಸಿದಿರೆ ಜಗಭಂಡ೦ವರಿಗೆ ಮತ್ತೆ ಬಿರುದುಗಳೆ | |ಹೆಂಟೆಗೊದ್ದ, ಹೇಂಟೆಗೊದ್ದ (ನಾ). ಉಡುವಿನ ಜಾತಿಗೆ ಸೇರಿದ ಒಂದು 
(ಕುವ್ಶಾದ್ರೋ. ೧೦-೪೩). (ಹೆಂಗುಸು (ಆ ಪೆಣ್ಣೂಸು) 4 - ತನ) | ಬಗೆಯ ಸಣ್ಣ ಪ್ರಾಣಿ; ಓತಿಕೇತ; ಗೋಸುಂಬೆ: ಹೆಂಟೆಗೊದ್ದ ಗೃಧ್ರ ಗೂಬೆ 

ಹೆಂಗುಸುವ್ರಿತ್ತಿ (ನಾ). ಹೆಂಗಸು ಕೊಟ್ಟ ದಾನ (7): ಕಂದರ್ಪೇಸ್ವರ ಮೊದಲಾದ ಪಕ್ಷಿಗಳಿಗೆ ಸಮಾನವಾದ ರೇಖೆಯು ಯಿದ್ದರೆ ಶುಭವಲ್ಲ (ಸೌಗಂಧಿ. 
ದೇವರತ್ತಂಣ್ಹಾಯ ಕೊಳೆಯಂಗೆ ತಂಣ್ಣೇಸ್ವರ ಮತ್ತರು ಆಜು ಸರ್ವೃ್ವಬಾಧಪರಿಹಾರ ೨೬೨-೧); ಆ ಬ್ರಾಹ್ಮಣರು . . . ದೊರೆಯನ್ನು ಹೆಂಟೆಗೊದ್ದನಾಗೆಂದು ಶಪಿಸಿದರು 
ಹೆಂಗುಸುವ್ರಿತ್ತಿ (ಕಣ. ॥, ೧೬-೫೬; 1122). [ಹೆಂಗುಸು (ಆ ಪೆಣ್ಣೂಸು) 1 ವ್ರತ್ತಿ) 35] (ನೀಶಿಚಂ. 1, ೨೭). ಹೇಂಟೆಗೊದ್ದ: ನೀನು ಹೀಗೆ ಮೋಸಮಾಡಿದುದರಿಂದ ನೀನು 

ಹೆಂಗುಖಿ, ಹೆಂಗುರಿ (ನಾ). ಹೆಣ್ಣುಕುರಿ; ಮೇಷ: ಕಾಡುಗುಟ್‌ ತನೆಯಾಗಿ ಬಂದು ಹೇಂಟೆಗೊದ್ದವಾಗಿ ಹುಟ್ಟು (ಸುಧಾ. ೫೫). [ಹೆಂಟ್ಕೆ 4 ಗೊದ್ದ, (ಆ ಗೋದ,)] 
ಊರೊಳಗೆ ಮೂಲು ಮೌಯನೀಯಿತ್ತು ಅದಅ ವರ್ಷ ಒಂದೆಡೆ ಒಂದು ಕಾಡ ಒಂದು | | ಹೆಂಟೆಹೊಡೆ, ಹೆಟ್ಟಹೊಡೆ (ಕ್ರಿ). ಹೊಲ, ಗದ್ದೆಗಳಲ್ಲಿ ಉಳುವುದಕ್ಕೆ ಮೊದಲು 
ಎಲ್ಲರ ಕೂಡಿದ ಬಣ್ಣ ಹೆಂಗುಅ್‌ ಸತ್ತಿತ್ತು ಮಿಗೆ ಒಡೆಯರಿಲ್ಲ (ಸಕವ.1.ಕ. ೨೬೮-೧೦೦೬). | ಮಣ್ಣಿನಗಡ್ಡೆಗಳನ್ನು ಒಡೆ; ಹಲುಬೆಹೊಡೆ;ಕುಂಟೆಹೊಡೆ: (8. ಹೆಟ್ಟಹೊಡೆ: 
ಹೆಂಗುರಿ: ಇದರ ಗಂಡಿಗೆ (ಔam) (ಟಗರು) ಎಂದೂ, ಹೆಣ್ಣಿಗೆ (ಹೆಂಗುರಿ) ಎಂದೂ | ಹೊಲದಲ್ಲಿ ಕೊಯಿಲಿ, ಕಸ, ರವದಿ ಮೊದಲಾದ ಮಲಿನಗಳು ಇಲ್ಲದ ಹಾಗೆ ಹೆಟ್ಟ 
. .. ಹೆಸರು (5h). ಇಂಕನ). [ಹೆಂ (ಆ ಪೆಣ್‌) *- ಕುಲ್ಸ್‌] 40) ಹೊಡೆದು. . . ಮಳೆಯು ಬರುವದರೊಳಗೆ ಸಿದ್ಧಮಾಡಿ ಇಟ್ಟಿರಬೇಕು (ಕೃಷಪ್ರ. ೫೧). 

ಹೆಂಗೂಸು "ಪೆಣ್ಣೂಸು' ನೋ. | (ಹೆಂಟೆ, (< ಪಂಟೈ) * ಹೊಡೆ, (< ಪೊಡೆ, )) 

ಹೆಂಗೆ "ಎಹಗೆ' ನೋ. : [ಹೆಂಡ "ಪೆಂಡ' ನೋ. 


ಹೆಂಗೊಲೆ "ಪೆಣ್ಗೊಲೆ' ನೋ. ಹೆಂಡಗಾಅ (ನಾ). ಮದ್ಯದಲ್ಲಿ ವೃವಹರಿಸುವವನು: ಕಣ್ಣ ಗುಡ್ಡಿಯ ಮೆಟ್ಟಿ 

ಹೆಂಚು, ಹಂಚ್ಕು (ನಾ). ೧. ಮೇಲ್ಭಾವಣಿಗೆ ಹಾಕಲು ಬಳಸುವ ಮಣ್ಣಿನ ನೆತ್ತಿಯ ಮೇಲೆ ಮೂಜುಪಟ್ಟೆಯನೆ ಕೆತ್ತಿ ಅವನ ಮುಖದ ಮೇಲೆ ಹೆಂಡಗಾಅನ ಮುಖದಿಂದೆ 
ಚದುರಬಿಲ್ಲೆ: ಅಂಬರವೆಸರ ಸುದತಿ ಸುಲೋಕವೆಂದೆಂಬ ಹೆಂಚಿನೊಳಂಜನವನು |5| ಲೊಟ್ಟಲೊಟ್ಟನೆ ಉಗುಳಿಸಿ ಪಡುವಲ ದಿಕ್ಕಿಗೆ ಅಟ್ಟೆಂದ ಕಾಣಾ (ವಚಶಾ. 1 ೨೫೦-೨೩). 
ಅಂಬಿನೊಳಿಡಲೆಂದಿಟ್ಟ ಹೆಜ್ಜೊಡರೆಂದೆಂಬಂತೆ ಮೇರುವೊಪ್ಪಿದುದು (ನೇಮಿಸಂ. ೧-೫೦); [ಹೆಂಡ (< ಪೆಂಡ) + - ಕಾಲ] 


ಹೆಂಡತಿ ೮೯೪೩ ಹೆಕ್ಕಳಬಡು 


ಹೆಂಡತಿ "ಪೆಂಡಿತಿ' ನೋ. | |ಹೆಂದುರು (ನಾ). ಒಂದು ಬಗೆಯ ಸಸ್ಕ: ""ನಲ್ವಲ;, ನಟ್ಟಾಂಗಃ - ಈ ಯೆರಡುಂ 
ಹೆಂಡತ್ತಿ "ಪೆಂಡಿತಿ' ನೋ. ' | ಹಂದುರು'' (ಓಪಧಿ. 6. (1) 


| 
ಹೆಂಡಬಾಕ (ನಾ). ಅತಿಯಾಗಿ ಮದ್ಯವನ್ನು ಸೇವಿಸುವವನು: ಹೆಂಡಬಾಕ | |ಹೆಂಪರಿ (ನಾ). (7) : ಅರಮನೆಗೆ ಹೆಂಪರಿಯಾಗಿ ಬಂದ ಭೂಮಿ (ಸೌಣಇ. 1, 


ನವನು. ರೊಕ್ಕ ಕೊಟ್ಟು ಕೊಟ್ಟು ನೀನೇ ಅವನಿಗೆ ಇಂಥ ವ್ಯಸನಗಳನ್ನು ಕಲಿಸಿದವಳು | ೬೦೯-೩೬೪; 1544)... 11 
(ಐವಶೀ. ೧೬). [ಹೆಂಡ (ಆ ಪಂಡ) * - ಬಾಕ) | 5 |ಹೆಂಪಳಿ (ಕ್ರಿ). ಕಾಂತಿಗುಂದು; ಕಂಗೆಡು: ಕರಡಿ ಗರ್ಜಿಸಲಂಜಿಯುಸುರಿಕ್ಕದಿರ್ಪನೋ 
ಹೆಂಡಯ್ಸು (ಕ್ರಿ). ಮದ್ಯವನ್ನು ಸುರಿದುಕೊಳ್ಳು: ಬೀಮಣ್ಣನು ಹೆಂಡದ ಪಾತ್ರೆ ಕೆ ಉರಗ ಸಾರಲು ಹೆದಜ್‌ ಪೆಂಪಳಿವುತಿರ್ಪನೋ (ಸಣ್ಣಲ. ಹ. ೩೯-೪); ಹೆಂಪಳಿದ ತನುಲತೆಯ 
ಯನ್ನು ಹಿಡಿದು ಹಾಡುತ್ತ ಪ್ರವೇಶಿಸುತ್ತಾನೆ . . . ರಾಗದೇ ಸರಿಯಾಗಿಲ್ಲ. | ಹರುಷದ ಸೊಂಪು ಸಡಿಲಿದ ಮುಖದ . . . ಅಂಬುಜವದನೆ ಮೈಯಿಕ್ಕಿದಳು ನಿಜಪತಿಗೆ 
ಮಸಣದಲ್ಲಿ ಅತ್ತಂತಿದೆ. ಕೊರಳಿಗೆ ಒಂದಿನಿತು ಹೆಂಡಯ್ಸವೆನ್‌ ' (ಕುಡಿಯುತ್ತಾನೆ) y| (ತೊರರಾ. ೬-೫೩-೬೭). (ಹಂಪು (ಆ ಪೆಂಪು) 4 ಅಳಿ (ಆ ಅಲಿ )। 
(ಐಗಾಳಿ. ೪೯). [ಹೆಂಡ (ಆ ಪೆಂಡ) + - ಇಸ್ಕು) | ಹೆಂಪು 'ಪೆಂಪು' ನೋ. 
ಹೆಂಡಿ "ಹೆಂಡೈೆ' ನೋ. (10 ಹೆಂಬಳ (ನಾ). (?): ಆ ಗದ್ದೆಗೆ ಸಿದ್ಧಾಯ ಕಮ್ಬವೊನ್ನಕೆ ಪಾಗವೊನ್ನನೂ ತೆಜುವರು 


ಹೆಂಡಿಕಸ (ನಾ). ದನದ ಸಗಣಿ ಮೊದಲಾದ ಕಸ: ಎದ್ದಿದ್ದ ಹಾಗೆಯೇ 
"ಹೆಂಡಿಕಸ' ಮಾಡಿ ಮುಗಿಸಿ ಹಾಲು ಕರೆದ? ಸಕ್ಕದ ಎರಡು ಮೈಲಿನ ಮೇಲಿನ ಶಹರಕ್ಕೆ 
ಹೋಗಿ ಹಾಲನ್ನು ಮಾರಿ ಬರುತ್ತಿದ್ದಳು (ಗಂಗಾಗೌ. ೪೦). 
[ಹೆಂಡಿ (< ಹೆಂಡ * ಕಸ 
ಹೆಂಡಿತಿ "ಪೆಂಡಿತಿ' ನೋ. 


ಆ ತೋಣ್ಬದ ಫಲಂಗಳು ಆಧಿಕ್ರಯದಾನಕ್ಕೆ ಸಲುವುದು ಕ್ರಿಷಿಬ್ಬವಸಾಯವ 
ಮಾಡದಿದ್ದರಾದಡೆ ಅವರ ಪಡಿ ಜೀವಿತದಲೆಯಿಕ್ಕಿ ಮಾಡಿಸುವರು ಹೆಮ್ಬಳ ಸಲುವುದು 
(ಎಕ. XV. ಅರಸೀ. ೨೧೦-೭; 1244). 1} 
ಹೆಂಬಳಿ (ನಾ). ಹೆಣ್ಣಿನ ಸಂಬಂಧ: ದಿನದಿನಕೆ ಬೆಳೆದುದು ವೈರವಣ್ಣಂಗೆನಗೆ 
| ಹೆಂಬಳಿಯಿಂದ (ತೊರರಾ. ೪-೨-೪೦); ಬಂದು ನಿಂದಿದನಿಂದ್ರಸುತನಿನನಂದನನ ಸರಿಸದಲಿ 
ಹೆಂಡ್ಕೆ "ಪೆಂಟೆ' ನೋ. | ಹಂಬಳಿಯಿಂದ ಹೆಚ್ಚಿದ ಮನದ ಮಸಕದ ಮತ್ಸರಂಗಳಲಿ (ತೊರರಾ. ೪-೩-೬). 
ಹೆಂಡೆ., ಹೆಂಡಿ (ನಾ). (ಉಕ) ಸಗಣಿ; ಗೋಮಯ: ಜಸ! | [ಹೆಂ (< ಪೆಣ್‌) 4 ಬಳ್ಳಿ (ಆ ಬಟ್ಸ್‌) 
ಕಾಲ್ಮರಿ ನಾಯಿ ಬೆದಕಿದಂತೆ ಹೆಂಡೆಯ ಜೊಂಡನು (ಟದಾಕೋ. ೪೬-೬). ಹೆಂಡಿ: ಹೆಂಡಿಲಿ, |ಹೆಂಬೆಡಿಗ (ನಾ). (7): ಹೆಂಬೆಡಿಗ ಹಿಡಿಯಬಹುದೇ ಹೆಡಿಗೆಯೊಳಗಣ 


15 


ಹೊಯ್ದು ಮೆರಸಿ ಕೈಕಾಲ್ಲಳ ತುಂಡಿಸಿ ತಂದು ನೇಮಿಸಿದ (ಬಿಜ್ಜರಾ. ೩-೪೫); ಹಿಂಡಿಗನ ಹಾವ ತೆಆ್‌ಯಬಹುದೇ (ಜೀದಾವ. ೩೮-೩೪); "ಒ೦ದು ಬಗೆಯ ವಿಷದ ಹಾವು'' 

ಹಾಳಲ್ಲಿ ಹೆಂಡಿಯಂ ಹಾಕಿ . . . ಅಲ್ಲಿಂದ ನಂದೀಶನತಿಹರುಷದಿಂದ ಮೆಲ್ಲನೆ |20| (ರದಾವ ಟೀಕೆ)... (9) 

ಮಲೆದೇಶದಲ್ಲಿಗೈತಂದ (ಶರಲೀ. ೧೦೦-೧೫). (4 ತೆಲು. ಪೆಂಡ, ಪೇಂಡ। | ಹೆಂಬೆಳೆ, ಹೆಬ್ಬೆಳೆ (ನಾ). ಆಧಿಕ್ಕ; ಸಮೃದ್ಧಿ : ದ್ರುಪದನ ಹೆಂಬೆಳೆಯ ತನಿಹರುಷ 
ಹಂಡೆಗೊಡತಿ "ಹೆಂಟೆಗೊಡತಿ' ನೋ. | ಹೊರಯೇಲೌತ್ತು ನಿಮಿಷದಲಿ (ಸಂಭಪ. ೩೩-೫೯). ಹೆಬ್ಬೆಳೆ: ಭಕ್ತರ ಭಾಗ್ಯದ 


ಹೆಂಡೆಮೂಗಕ್ಕಿ (ನಾ). ಒಂದು ಬಗೆಯ ಪಕ್ಷಿ: ""ಪರೋಷ್ಲೀ, ತೈಲಪಾಯಿಕಾ-೨ ಹೆಬ್ಬೆಳೆಯೊ ಹೊಸರಾಶಿಯೊ (ಎರೇಚ, ೧-೧೧). | ಪಿರಿದುು ಬೆಳ್ಳೆ! 
ಹೆಂಡೆಮೂಗಕ್ಕಿಯ ಹೆಸರುಗಳು'' (ಸಿದ್ಹಾಂತಿ. ೧೫೧). 17% ಹಕ್ಕಿ (ಆ ಪಕ್ಕಿ) ಹೆಂಬೇಡಿ, ಹೆಬ್ಬೇಳಿ (ನಾ). ಆತ್ಯಂತ ಪುಕ್ಕಲು ಸ್ವಭಾವದವನು; ದೊಡ್ಡ 
ಹೆಂದ (ನಾ) ಹಿರಿದು; ದೊಡ್ಡದು: "ಹೆಂದಗತ್ತಲೆ', "ಹೆಂದವೆಳಗು' ಪರಾ. |25| ಹೇಡಿ: ಹೆಣ್ಣ ಬಿಡದೆ ಹೆಂಬೇಡಿ ನೀನೋಡಿ, ಮುಕ್ಕಣ್ಣನ ಮಜ್‌ಯೊಗೆ ಬಳಿಸಂದು 


"ಪೆದ್ವ' ಹೋ. (1.1 ತೆಲು. ಪೆನು] ಅಣ್ಣನಡಿಗಳಾಣೆ ನಿನ್ನ ತಲೆಯ ತಣಿದಣ್ಣೆಕಲ್ಲಾಡದೆ ಬಿಡೆನೆಂದ (ಸೊಬಸೋ. ೫-೨೧); 
ಹೆಂದಗತ್ತಲೆ (ನಾ). ಹೆಚ್ಚಾದ ಕತ್ತಲೆ; ಅಧಿಕವಾದ ಕತ್ತಲೆ: ಹೆಂದ ಜಂಬುಕಂ ಜನಿಸುವುದೆ ಸಿಂಗದುದರದೊಳಕಟಾ ಹೆಂಬೇಡಿ ನೀನೆಲವೊ ಕುಲಗೇಡಿ ತನ್ನ 
ಗತ್ತಲೆಯೊಳ್ಳವರ್ತಿಸುವಂದು ಕೆಲವು ಮೃಗದ್ದಿಜಾತಿಗೆ ಮುಂದಿರುತಿಪ್ಪನೇ ರವಿ ಕೇಳು ಬಸಿಆೌಂ ಬಂದವನೆ (ಜೈಮಿಭಾ. ೧೭-೫೪). ಹೆಬ್ಬೇಳಿ : ಛಾಂದಸರು ವೇದಜಡರು ಮಟ್ಟಿಯ 
ಸಚ್ಛಿಷ್ಠ (ಸದ್ಗುರು. ೭-೧೬). ([ಹೆಂದ 1 ಕತ್ತಲೆ, (ಆ ಕಟ್ತಲೆ)) ಮರುಳ್ಗಳು ವೃಥೋತ್ಸಾಹಿಗಳು ಹೆಬ್ಬೇಳಿಗಳು ದರ್ಭೆಯ ನಿರ್ಭಾಗ್ಕರೆಲ್ಲಂ ನೆರೆದರಮನೆಗೆ 


ಹೆಂದವೆಳಗು (ನಾ). ಅಧಿಕವಾದ ಕಾಂತಿ,- ಪ್ರಕಾಶ: ಭಕ್ತರ ಹೃದಯಕಮಲ |30| ಬಂದು (ಬಸರ. ೧೦-೨೬). . [ಇ ಪಿರಿದ್ಳು * ಪೇಡಿ) 
ದೆಸಳ್ಗ್ಳಳ ಹಸೆಯ ಮೇಲೆ ಚಿತ್ತಿನ ಸೊಡರಿನ ಹೆಂ(ಪಾಕಾಂ. ಚಂ]ದವೆಳಗಿನೊಳು | |ಹೆಂಬೇಡಿತನ (ನಾ). ಅತಿಯಾದ ಅಂಜುಬುರುಕುತನ : ನಾಡೆ ಕರೆಯಿಸಿ ಕೊಂಡದೆನೆ 
(ಸಿದ್ಕರಾ. ೭-೪೨). !ಹೆಂದ *- ಬೆಳಗ್ಗು। ಹೆಂಬೇಡಿತನದಿಂ ಪಲಸುಗಳ ಮೈಗೂಡೆ ಗುಗ್ಗುರಿಗಟ್ಟಿದವು ನಿಜವೆನಲು ಭಾಎಪಡೆ 
ಹೆಂದು, ಹಂದು (ಕ್ರಿ). ೧. ಕುಂದು; ಕುಗ್ಗು; ಕಡಮೆಯಾಗು: ಪುರವ ರಚಿಸು | (ಮದೇಪು. ೨-೩೨); ಕ್ಲಿತಿಯೊಳತಿಶೂರಧನದಾನುಜನೆನುತ್ತೊರೆವೆ ಹೆಂಬೇಡಿತನವ ಪಳಿದೆ 
ವೆನೆಂದಡೆ ಹೆಂದದ ಧನಂ ಬೇಕು (ಸಿದ್ದರಾ. ೩-೪೧); ಹೆಂದದೀಶ್ವರನೊಲುಮೆ ಗಡ (ವೆಂಕಾರಾ. ೬-೫೪-೨೧). |ಹೆಂಬೇಡಿ 4 - ತನ] 
ನಿಜದಿಂದ ನಿಚ್ಚಂ ಕೊಡುವುದದು ಹೊನ್ನೊಂದು ಗಡ (ಬಸವ. ೨೯-೧೫). ೨. ಹಿ೦ಜರಿ; | 35 | ಹೆಕ್ಕತ್ತು "ಹೆಗ್ಗತ್ತು' ನೋ. 
ಅನುಮಾನಿಸು; ಹಿಂದು ಮುಂದು ನೋಡು : ಇಂದುಶೇಖರಸದೃಶಯೆನ್ನ ರಕ್ಷಿಪೆನೆಂದು | |ಹೆಕ್ಕಬ್ಬು 'ಹೆಗ್ಗಬ್ಬು' ನೋ. 
ಹೆಂದದಡವಿಗೆ ಬಂದು ಪ್ರತ್ಯಕ್ಷವಾದ (ಪ್ರಭುಪು ೮-೧೫೦); ಹೆಂದದಾಟವಿಗೆಯ್ದಿ ಸುಸ್ಮಲದಿ | |ಹೆಕ್ಕಳ "ಪೆಕ್ಕಳ' ನೋ. 
ಕುಳ್ಳಿರಿಸುತೆಂದರು (ಗುರುಚಾ. ೧೩-೪೫). ೩. ಅಲುಗಾಡು; ಚಲಿಸು: (6). ಹಂದು: ೩. | ಹೆಕ್ಕಳಂಗೊಳ್‌ " ಪೆರ್ಕಳಂಗೊಳ್‌' ನೋ. 
ಖಗೆಮಿರ್ಕೆ ಹಂದಲಿಲ್ಲರೆಯ ಮೇಲೊರಗಿರ್ದದರ ನೀಳ್ದಛಾಯೆಯುಂ! (ಶ್ರೀರಾಮ. | |ಹೆಕ್ಕಳಂಗೊಳು "ಪೆರ್ಕಳಂಗೊಳ್‌' ನೋ. 


೩೮೫-೬೩೦); ಹೆದರಬೇಡ, ಹ೦ದದೆ ಸುಮ್ಮನೆ ನಿಂತುಕೊ (ಮರೆವು. ೨೪೯). |40 | ಹೆಕ್ಕಳಗೊಳ್‌ "ಪೆರ್ಕಳಂಗೊಳ್‌' ನೋ. 
ಹಂದಾಡು ಎ ಅಲುಗಾಡು; ಅಲ್ಲಾಡು: ಏಹುಡುಗಾಎಷ್ಟೊಂದು ಹಂದಾಡ್ತೀಯೊ? | |ಹೆಕ್ಕಳಗೊಳು "ಪೆರ್ಕಳಂಗೊಳ್‌' ನೋ. 
ಕೂತಲ್ಲಿ ಒಂದುಗಳಿಗೆ ಸರೀ ಕೂಡ್ರಲಿಕ್ಕೆ ಬರೂದಿಲ್ಲವೋ? (ಮೂರುದಾ. ೯೨). ಹೆಕ್ಕಳದೋಜು (ಕ್ರಿ). ಹೆಮ್ಮೆಯನ್ನುಂಟುಮಾಡು: ಮಕ್ಕಳಾಟದಿ ತನ್ನ ಹಡೆದ 
(ದೇ. 8 ತುಳು. ಪಂದು. ಪಂದ್‌] ತಾಯ್ತಂದೆಗ ಹೆಕ್ಕಳದೋರ್ಪ ಸಂತಸದಿ (ಮೋಹತ್ಯ ೧೭-೭೫). 
ಹೆಂದುಂಬೆ (ನಾ). ಒಂದು ಬಗೆಯ ಔಷಧೀಸಸ್ಮ: ನುಗ್ಗೆಯ ಬೇರಿನ ರಸ. [ಹೆಕ್ಕಳ (< ಪೆಕ್ಕಳ,) 4 ತೋಲು] 


ಹೆಂದುಂಬೆಯ ರಸ . . . ಕೊಗ್ಗಿಯ ಬೇರು ಇಷ್ಟನ್ನೂ ಎಕ್ಕೆಯ ಹಾಲಲ್ಲಿ ಅರೆದು ಪೂಸಲು |5 | ಹೆಕ್ಕಳಬಡು (ಕ್ರಿ). ಮದಿಸು; ಉಬ್ಬು: ಹೆಣ್ಣ ಕಂಡು ಹೆಜ್ಜೆ ಹೆಕ್ಕಳಬಡುವಂತೆ ಕಣ್ಣಿಟ್ಟು 
ಸರ್ವಾಂಗವಾತಂ ಮಾಂಬುದು (ಎವೈಎಿ. ೧೩೯). 'ಹೆದ್ದುಂಬೆ' ಪರಾ. (1 | ನೋಡದಿರಾ (ದೇದಾವ. ೩೫-೬೪). [ಹೆಕ್ಕಳ (< ಪೆಕ್ಕಳ) 4 ಪಡು] 


ಹೆಕ್ಕಳವೆರಸು ೮೯೪೪ ಹೆಗ್ಗಣ್‌ 


ಹೆಕ್ಕಳವೆರಸು (ಕ್ರಿ). ಘನತೆಯಿಂದ ಕೂಡಿರು; ಗಾಂಭೀರ್ಯದಿಂದಿರು:! |ಹೆಗುಂಜಿ "ಪೆರ್ಗುಂಜಿ' ನೋ. 
ಗೋಪಾಲವೇಷಧಾರಿಗಳಾದ ಬಲಕೃಷ್ಣರಿರ್ವರು ಕೇಳಿ ಹೆಕ್ಕಳವೆರಸಿ ನಡೆತಂದು | |ಹೆಗೆಡೆ "ಪೆರ್ಗಡೆ' ನೋ. 
(ಕಗವಿ. ೭೬ ಎಷ್ಟುಪುರಾಣಂ).  [ಹೆಕ್ಕಳ (೬ ಪೆಕ್ಕಳ,) * ಬೆರಸು, (« ಬೆರೆಯಿಸು)) ಹೆಗ್ಗ್ನ "ಪೆಂಗ' ನೋ. 
ಹೆಕ್ಕಳಿಕೆ "ಪೆರ್ಕಳಿಕೆ' ನೋ. ಹೆಗ್ಗ (ನಾ). ಹಿರಿಯವನು (97): ಅಗ್ಗಿಸಿದೊಡೆ ದಿಟವೆಂದೆಗ್ಗಆ್‌ಯದ 
ಹೆಕ್ಕಳಿಸು 'ಪೆಕ್ಕಳಿಸು' ನೋ. el ನಗ್ಗದ ಹೆಗ್ಗರು ನುಗ್ಗುಗಳಂ ಬಗ್ಗಿಸಿ ಕರೆದೊಗ್ಗಿಂ ಮೊಗ್ಗರವಾಯಿತು (ವೀರೇಚ. 
ಹೆಕ್ಕ್ಕ "ಏಕ್ಕು' ನೋ. ೨-೨೬೭). [ಇ ಪಿರಿದು) 
ಹೆಕ್ಕು "ಪಜುಕು' ನೋ. ಹೆಗ್ಗೃ (ನಾ). ಹರಳುಗುಳಿಯ ಮಣೆಯಲ್ಲಿ ಹೆಚ್ಚು ಹರಳುಗಳಿಂದ 
ಹೆಕ್ಕುಳಿ 'ಪೆರ್ಗುಟ್‌' ನೋ. i: ತುಂಬಿದ ಗುಳಿ: ಈ ಕಾಳನ್ನು ಎತ್ತಿದರೆ ನನಗೆ ಎರಡು ದೊಡ್ಡ ಹೆಗ್ಗ ಬರುತ್ತೆ 
ಹೆಕ್ಕೆರಕಲು (ನಾ). ಒಂದು ಬಗೆಯ ಸಸ: ಮದ, ಹೆಜ್ಜೆಕರಕಲು, ಹೆಕ್ಕೆರಕಲು. ಸಡ್ಕಿ | (ರೂಢಿ)... !ದೇ.॥ ತುಳು. ಪೆರ್ಗ, ಪೇರ್ಗ] 
ಹೆಗ್ಗಂಬ (ನಾ). ದೊಡ್ಡ ಕಂಬ: ಅವರಿಬ್ಬರೂ ಪವಿತ್ರಪುರತಾಲ್ಲೂಕಿನ ಹೆಗ್ಗಂಬಗಳಂತೆ 
| ಇರುವ ನಾಯಕರೆಂದು ಹೇಳಿದನು (ಪಂಜಪಂ. ೨೧೫). [ಆ ಪಿರಿದು 4 ಕಂಬ (ಆ ಕಂಭ)] 
| ಹೆಗ್ಗಂಬಳಿ (ನಾ). ದೊಡ್ಡ ಕಂಬಳಿ : ಚಾಪೆಗಳ ಮೇಲೆ ಜಮಖಾನೆಯನ್ನೊ ಜಾಡಿಯನ್ನೊ 
| ಹೆಗ್ಗಂಬಳಿಯನ್ನೊ ಬಿಚ್ಚಿ ಹರಡಿದರೆ ಅದೇ ಹಾಸಗೆಯಾಗಿ . . . ಜನರು ಒಟ್ಟೊಟ್ಟಿಗೆ 
| ಮಲಗುತ್ತಿದ್ದುದು ರೂಡಿ (ಮಲೆಮ. ೬೨೮). [ಆ ಪಿರಿದು + ಕಂಬಳಿ] 
15 |ಹೆಗ್ಗಟ್ಟವತ್ತಿಗೆ (ನಾ). ಒಂದು ಬಗೆಯ ಸಸ ಮತ್ತು ಅದರ ಹೂವು; ಶಂಖಪುಜ್ಬಿ: 
|. *ಅಮ್ಮಂಗೊಡಲಿಯೆಂದು ಹೆಗ್ಗಟ್ಟವತ್ತಿಗೆ'' (ಕಶಸಾ. ೬೭-೫೨೫). 
| < ಪಿರಿದು, * ಕಟ್ಟವತ್ತಿಗೆ] 
yak ಡಜ (ನಾ). ಜೇನುಹುಳುವಿನ ಜಾತಿಗೆ ಸೇರಿದ ಒಂದು ಬಗೆಯ ಕೀಟ; 
1 


(ಮೈಔಗಿ. ೫೮-೧೧೫೬). (7) 10 


| 
| 
i 
| 
| 
| 
| 
ಹೆಕ್ಕೌಡಲ (ನಾ). ದೊಡ್ಡ ಜಾತಿಯ ಹರಳು ಗಿಡ: ಗಣಜಿಲ ಬೇರು... 
| 
| 
| 


ಹೆಕ್ಕಾಡಲದ ಬೇರು, ಶುಂಠಿ, ಇವ ಕಷಾಯಮಂ ಕುಡಿಯೆ ೮೦ ತೆಅದ ವಾತ ತೀರ್ಗುಂ 
(ವಿವೈವಿ. ೮೬)... [ಆ ಹೆರ್‌ (< ಪಿರಿದು) *- ಔಡಲ (ಆ ಅವುಡಲ)! 
ಹೆಗಡಿ 'ಪೆರ್ಗಡೆ' ನೋ. 
ಹೆಗಡಿಕೆ "ಹೆಗ್ಗಡಿಕೆ' ನೋ. 
ಹೆಗಡೆ "ಪೆರ್ಗಡೆ' ನೋ. 
ಹೆಗಲ್‌ "ಪೆಗಲ್‌' ನೋ. 
ಹೆಗಲು "ಪೆಗಲ್‌' ನೋ. 
ಹೆಗಲುಗೇಡು (ನಾ). (ಆಲಂ) ವೃರ್ಥವಾದುದು;ನಿಷ್ಟಯೋಜಕವಾದುದು: | 
ಮಗನೆ ನೀ ಮನ್ಮಥರಿಪುವಿನ ಮಜ್‌ಹೊಕ್ಕು ಪಗೆಯಾದೆ ನೀ ಜಗವಜ್‌ಯೆ ಹೆಗಲುಗೇಡಾಗಿ | 20 
ಹೊತ್ತಿರ್ದೆ ಲಿಂಗವನೆಂದು ಜಗದ ಜನನಿ ಮಜುಗಿದಳು (ನಿಜಸಾಂ. ೪-೮೨). | 
[ಹೆಗಲು (ಆ ಪೆಗಲ್‌) 4 ಕೇಡು! | (ಆ ಪಿರಿದು *- ಕಡಜ್ಕ (ಆ ಕಡಂಜ)) 
ಹೆಗಲುಗೇಣಿ (ನಾ). ಒಂದು ಬಗೆಯ ಗುತ್ತಿಗೆ: ಆಜುವಾರ ಮೂಲ ಹೆಗಲುಗೇಣಿ | ಹೆಗ್ಗಡತಿ 'ಪೆರ್ಗಡಿತಿ' ನೋ. 
ಆಣಿ [ಪಡಿ ಸಲ್ಲದು (ಸೌಇಎ. ೧೯೩೧, ಉಡುಪಿ. ೩೬೬-೨೮; 1350). i |ಹೆಗ್ಗಡಲು “ಪೆರ್ಗಡಲ್‌' ನೋ. 
(ಹೆಗಲು 4 ಗೇಣಿ (ಆ ಕೇಣಿ) 5 | ಹೆಗ್ಗಡವ (ನಾ). ದೊಡ್ಡ ಕದಂಬವೃಕ್ಷ: ""ಕಡಂಬರಃ- ನಾಭಿ, ಹೆಗ್ಗಡವ'' 
ಹೆಗಲುಚೀಲ (ನಾ). ಭುಜಕ್ಕೆ ತೂಗಿಹಾಕಿಕೊಳ್ಳುವ ಚೀಲ: ಹೆಗಲಿಗೆ ಒಂದು! , (ಓಪದಧಿ. ೫). [ಆ ಪಿರಿದು * ಕಡವ, (ಆ ಕಡಂಬ)] 
ಖಾದಿ ಹೆಗಲುಚೀಲ (5800160೯-088); ಅದರಲ್ಲಿ ಅವಳ ಸಂಸಾರ ಅಡಗಿತ್ತು! | ಹೆಗ್ಗಡಿ "ಪೆರ್ಗಡೆ, ' ನೋ. 
(ಊರುಕ. ೨೦. (ಹೆಗಲು (- ಪೆಗಲ್‌) 4 ಚೀಲ) | |ಹೆಗ್ಗಡಿಕೆ, ಹೆಗಡಿಕೆ (ನಾ). ಮುಂದಾಳುತನ; ಮುಖಂಡತ್ವ: ಬಳ್ಳಿಗಾವೆಯ 
ಹೆಗಲುಬಡಿಕ (ನಾ). (ಆಲಂ) ಭುಜ ತಟ್ಟಿಕೊಳ್ಳುವವನು; ಗರ್ವಿಸು | | ಮೂಲಸ್ತಾನದ ಭೇರುಂಡಸ್ವಾಮಿದೇವರ್ಗೆ ಹೆಗ್ಗಡಿಕೆಯಷ್ಟಭೋಗತೇಜಸ್ವಾಮ್ಮಸಹಿತ 
ವವನು: ಹಗೆಗಳೆಮಗಿನ್ನಾರು ನಿರ್ಜರನಗರಪತಿ ನಮ್ಮಯ್ಕನುಳಿದರಸುಗಳು [30 | ವಯಿದ್ಕ ದಾಸಣ್ಣಂಗೆ . . . ಕೊಟ್ಟ ಭೂಮಿ (ಮೈಆರಿ. ೧೯೨೯, ೫೭-೧೦; 1294). ಹೆಗಡಿಕೆ: 
ಪಾಡಲ್ಲೆಮಗೆ ದಿವದಲಿ ಧರಣಿಯಲಿ ನೃಪರು ಹೆಗಲುಬಡಿಕರ ಹೇಳದಿರು | | ಹೆಗಡಿಕೆ ಸೇನಬೋವಿಕೆ ಕೆಟ್‌ಗೆ ಊರ ಸಾಲಕೆ ಅಳಿಉ ಅಂನ್ಮಾಯ ಏನು ಬಂದಡೆಉ.. . . 


ದೊಡ್ಡ ಕಣಜ: `“ಆಲಿ, ದ್ರುಣ, ವೃಶ್ಚಿಕ ಎಂದೊಡೆ ಚೇಟು; ಹೆಗ್ಗಡಜನೆಂದು 
ಸುಬೋಧೆಯಲ್ಲಿ ಇದ್ದುದು'' (ನಾಚರಾ ಕಿ); ಜಡವೆ ತನುವಾಗಿರುತಿರುವ ಹೆಗ್ಗಡಜ 
ಪುಳುವಂ ತಂದು ತನ್ನವೊಡಲದಕೆ ಕೈಗಟ್ಟಿ ಬಹುದಂತಾರ್ಯರಾದವರು (ವಿವೇಭ. ೧೮-೨೫). 


(ತೊರರಾ. ೪-೩-೩). (ಹೆಗಲು (ಎ ಪೆಗಲ್‌) + ಬಡಿಕ | ಪರಿಹರಿಸಿ ಕೊಡುವರು (ಎಕ. ೪॥ (೧), ಕೃಷ್ಣರಾ. ೯೦-೮; 1299). 
ಹೆಗಲೆಣೆ "ಪೆಗಲ್‌' ಪರಾ. [ಹೆಗ್ಗಡೆ (ಆ ಪೆರ್ಗಡೆ) ೬ - ಇಕೆ] 
ಹೆಗಲೇರು "ಪೆಗಲೇಜು' ನೋ. ಹೆಗ್ಗಡಿತಿ "ಪೆರ್ಗಡಿತಿ' ನೋ. 
ಹೆಗಲೇಜು 'ಪೆಗಲೇಜು' ನೋ. ly ಹೆಗ್ಗಡೆ "ಪೆರ್ಗಡೆ' ನೋ. 
ಹೆಗಲೊಡ್ಡು (ಕ್ರಿ). ಹೆಗಲು ಕೊಡು; ಭಾರ ಹೊರು; ನೇರವಾಗು: ಅನುರೂಪ | |ಹೆಗ್ಗಡೆಗದ್ಯಾನ "ಪೆರ್ಗಡೆಗದ್ಮಾಣ' ನೋ. 
ಳಾದ ವಧುವೊಬ್ಬಳನ್ನು ನಿಶ್ಚಯಿಸಿ ವಿವಾಹ ಮಗನಿಗೆ ಮಾಡಿಸಿದರೆ ತನ್ನಿಂದ | ಹೆಗ್ಗಡೆತನ "ಪೆರ್ಗಡೆತನ' ನೋ. 
ತಾನೇ ಆತ ಸಂಸಾರಭಾರಕ್ಕೆ ಹೆಗಲೊಡ್ಡುವವನಾಗುತ್ತಾನೆ (ಕುರುಕಾ. ೧೨೪). ಹೆಗ್ಗಣ್‌, ಹೆಗ್ಗಣ್ಣು (ನಾ). ೧. ದೊಡ್ಡದಾದ ಕಣ್ಣು; ವಿಶಾಲವಾದ ಅಕ್ಷಿ: 
[ಹೆಗಲು (ಆ ಪೆಗಲ್‌) 4 ಒಡ್ಡು | | ತನ್ನ ಹೆಗ್ಗಣ್ಣಳಂ ಹಿರಿದು ತೆರೆದು, ಇಂಗಿತವ'ರಿತು ನಿಸ್ತಬ್ಧ ಮಾಗಿರ್ದ 
ಹೆಗಲ್ಲೊಳಿಸು (ಕ್ರಿ). ಎತ್ತಿನ ಹೆಗ್ಗತ್ತಿನ ಮೇಲೆ ನೊಗವನ್ನು ಹೂಡು: | ರಾವಣಸಭಾಸಮುದ್ರವನಿಕ್ಕದೆವೆಯಿಂ ಸಮಿಕ್ಟಿಸುತೆ (ಶ್ರೀರಾಮಾ. ೫೬೧-೨೫೬). ಹೆಗ್ಗಣ್ಣು : 
ಬಲ್ಲೆತ್ತುಗಳನೇ ಹೆಗಲ್ಗೊಳಿಸಿ ಬಂಡಿಯೊಳಗ್ರದಲಿ ಕೇಳಿಕೆಗಳೊಡಗೂಡಿ (ಬಸಪು. ೫೬-೭ ೧. ತನಗೆ ಒಂದು ಮಾರು ದೂರದಲ್ಲಿ ಕುಳಿತು, ತನ್ನ ಕಡೆಗೇ ನೋಡುತ್ತಿದ್ದ ಹುಲಿಯನ 
[ಹೆಗಲ್‌(« ಪೆಗಲ್‌) * ಕೊಳ್‌, 4 - ಇಸ್ಕು] ಹೆಗ್ಗಣ್ಣುಗಳನ್ನು ನೋಡತೊಡಗಿದನು (ಮಲೆಮ. ೨೦). ೨. ಅರಳಿದ ಕಣ್ಣು; ಬಿರುಗಣ್ಣು : 
ಹೆಗಳು (ನಾ). ಒಂದು ಬಗೆಯ ರೋಗ: ಕಮ್ಮಾರರ ಮನೆಯ ಇಲ್ಲಣ... ಸೊಲ್ಲಗೆ ! | ದುಷ್ಟಬುದ್ಧಿ ಓಡೋಡಿ ಬಂದು ಏದುತ್ತಾ . . . ನಿಲ್ಲುತ್ತಾನೆ. ಬುದ್ದಿಗೆಟ್ಟವನಂತೆ 
ಎಣ್ಣೆ, ಇವಂ ಕೂಡಿ ಎರಡು ದಿನ ನೀರಲ್ಲಿ (ಅರೆದು) ಮೂಟುದಿನ, ಪದವ. ; ಉನ್ಮಾದವೇರಿದವನಂತೆ ಹೆಗ್ಗಣ್ಣಾಗಿ ಮುಖ ವಿಕಾರವಾಗಿದೆ (ಚಂದ್ರಸ. ೧೧೨-೧೯). 
ಒಂಭತ್ತುದಿನ ಕೊಳ್ಳೆ ಯವಾಗುಗಂಜಿ ಬೆರೆಯೆ ಹೆಗಳು ಮಾಣ್ಲುಂ (ಎವೈದಿ ೭೩). ಕ ೩. (ಆಲಂ) ವಿರಾಟ್‌ದರ್ಶನದ ಕಣ್ಣು: ತರಣಿಯೆ: ಕರ್ಮಸಾಕ್ಸಿ ಸ್ವರೂಪನಾಗಿ 
"ತೇಮಳು' ಹೋ. 1% |. | ರ್ಪನೈ ಜಗದ ಹೆಗ್ಗಣ್ಣಾತನು (ವೀಶೈಪು ೪-೬-೪೪). [ಇ ಪಿರಿದು 1 ಕಣ್‌) 


ಹೆಗ್ಗಣ 


೧1 

ಹೆಗ್ಗಣ್ಮ "ಪೆರ್ಗಣ' ನೋ. 

ಹೆಗ್ಗಣ್ಣ (ನಾ). [ವೀಶೈ] ಪ್ರಮಥರಲ್ಲಿ ಹಿರಿಯನಾದವನು: ಗಣಬಲದೊಳು 
ಹೆಗ್ಗಣನಹೆ (ಕುಮಾವಿ. ೪). [ಇ ಪಿರಿದು, 1 ಗಣ] 

ಹೆಗ್ಗಣ್ಣು "ಹೆಗ್ಗಣ್‌' ನೋ. 

ಹೆಗ್ಗತ್ತಲೆ "ಪೆರ್ಗಳ್ತಲೆ' ನೋ. 

ಹೆಗ್ಗತ್ತಿ (ನಾ). ದೊಡ್ಡ ಕತ್ತಿ: ಸಾಮಾನ್ಯವಾಗಿ ಹೆಗ್ಗತ್ತಿಯ ತುದಿಯಿಂದ ಬೆತ್ತಲೆ 
ಹೊಟ್ಟೆಗೆ ತಿವಿದುಕೊಳ್ಳುವುದರಿಂದ ತಾನು ನಿಜವಾಗಿಯೂ ಗುಡ್ಡ ಎಂಬುದನ್ನು ಅಂದೇ 
ಜನರಿಗೆ ತೋರಿಸುತ್ತಾನೆ (ಬೋರೆದೇ. ೪). [ಇ ಪಿರಿದು ¥ ಕತ್ತಿ) 

ಹೆಗ್ಗತ್ತು, ಹೆಕ್ಕತ್ತು (ನಾ). ೧. ಕತ್ತಿನ ಹಿಂಭಾಗ; ಹೆಡಕು; ಹೆಡತಲೆ: ನೆರಳಂತೆ 
ಹೆಗ್ಗತ್ತಿನಲಿ ಮರಣವಿಹುದ್ಕೆ (ಕಎಪು. ೧೧-೭); ಆನೆಯ ಹೆಗ್ಗತ್ತಿನಿಂದ ಉತ್ತರನು 
ಹೆಣವಾಗಿ ಕೆಳಗೆ ಬಿದ್ದನು (ವ್ಯಾಸಔ. ೩೨೬). ಹೆಕ್ಕತ್ತು: ೧. ದಾಸೀಜನರಿಂದ ಹೆಕ್ಕತ್ತಿನ 
ಮೇಲೆ ತಿವಿದು ಹೊರಡಿಸುತ್ತಲಿದ್ದೇನೆ (ಕೃವಾಅ. ೧೧೯); ಹೆಕ್ಕತ್ತಿನಲ್ಲಿರುವ ಸುಳಿ 
ಗಳೆರಡು ಕೂಡ ಸ್ವಾಮಿಗೆ ರೋಗಪ್ರದಗಳಾಗುವವು (ಸೌಗಂಧಿ. ೩೧-೧೯). 
೨. ಹೆಗಲು; ಭುಜಾಗ್ರ: ಹೆಕ್ಕತ್ತು ಯರಡು ಮುಂಗೈಗಳು ಯಂತು ಹದಿನೈದು 
ಸ್ಥಾನಂಗಳಲ್ಲಿ ಪ್ರತಿನಿತ್ಮದಲ್ಲಿಯು ತ್ರಿಪುಂಡ್ರವಂ ಧರಿಸಬೇಕು (ಸೌಗಂಧಿ. ೩೮೩-೧೦). 
"ಹೆಡಕತ್ತು' ಹೋ. (ಹೆಅಗು (< ಪೆಅಗು) 4 ಕತ್ತು ( ಕಟ್ಟು)) 

ಹೆಗ್ಗದ " ಪೆರ್ಗದಹು' ನೋ. 

ಹೆಗ್ಗದಿರ್‌ (ನಾ). ದೊಡ್ಡ ಕಿರಣ: ರೇಣುಕೆಗೆ ತಗ್ಗಿ ನಡೆಯಲ್ಕೇಳ್ಳು 
ಭಳಿರೆಂದು ದಿನಪನುಂ ಹೆಗ್ಗದಿರ್ಗಳ ಸೆಳೆದು ಪಶ್ಚಿಮಾಂಬುಧಿಗಿಳಿಯೆ (ಪರಶು. 
೧೯-೬). 1<ಪಿರಿದು * ಕದಿರ್‌] 

ಹೆಗ್ಗದ್ದೆ "ಪೆಗ್ಗಬ್ಸಿ' ನೋ. 

ಹೆಗ್ಗನ (ನಾ). ರಥವು ಸರಿಯಾಗಿ ಚಲಿಸುವಂತೆ ಮಾಡಲು ಉಪಯೋಗಿಸುವ 
ಒಂದು ಬಗೆಯ ಸಾಧನ: ಗಗ್ಗರಿಘಲಿರೆಂಬ ಗಾಲಿಯ ಬಲುರವ ಹೆಗ್ಗನ ಮಾಂಟೆ 
ರುಂಕಿಸುವ ಒಗ್ಗಿನ ವೀರಮಕ್ಕಳ ಮೊತ್ತದಲಿ ತೇರು ಬೊಗ್ಗನೆ ನಡೆದುದರ್ತಿಯಲಿ (ಕಂನಎ. 
೨೫-೧೦೭). "ಹೆದ್ದ' ಹೋ. (1 

ಹೆಗ್ಗನಸು (ನಾ). ಹಿರಿಯ ಕನಸು; ದೊಡ್ಡ ಕನಸು: ಮುಂದೆ ಸೊಗ 
ವಹುದೆಂಬ ಹೆಗ್ಗನಸಿನಡಿಗಳಲಿ ಕನಸಿನಾ ಹಗೆಗಳೆಲ್ಲರು ಕುರಿಗಳಂತೆ ಬಲಿ! (ಕೋಗಿಲೆ. 
೧-೧೫), [ಆ ಪಿರಿದು 3 ಕನಸು) 

ಹೆಗ್ಗಬ್ಬು, ಹೆಕ್ಕಬ್ಬು (ನಾ). ಒಂದು ಬಗೆಯ ದೊಡ್ಡ ಜಾತಿಯ ಕಬ್ಬು: 
""ಕರಂಕಮಾಲ::- ಹೆಗ್ಗಬ್ಬು'' (ಒಪಧಿ. ೨೭). ಹೆಕ್ಕಬ್ಬು: ಹಾಗಲದ ಕಾಯ ಬೀಜವ 
ತೆಗೆದು ಬಳಿಪಾಷಾಣವ ತುಂಬಿ. . . ಹೆಕ್ಕಬ್ಬಿನ ರಸದಲ್ಲಿ ನೇರಳೆಪ್ರಮಾಣದಲ್ಲಿ ಗುಳಿಗೆಯಂ 
ಊಟದಲ್ಲಿ ಇಕ್ಕೆ ವಶ್ಯ (ಎವೈವಿ. ೨೧೧). [ಇ ಪಿರಿದ್ಕು ಕಬ್ಬು (ಆ ಕರ್ವು,)) 

ಹೆಗ್ಗರ (ನಾ). ದೊಡ್ಡ ಗರ, - ಗ್ರಹ: ಆ ನುಡಿಗೇಳಿ ಹೆಗ್ಗರ ಹೊಡೆದಂತಾ ಮಾನಿನಿ 
ಸವೈಜಗಾಗಿ (ನೇಮಿಸಂ. ೩-೫೨); ಕೊಬ್ಬಿ ಕೊಟ್‌ದು ಬಿದ್ದಾಡಿ ಹೆಗ್ಗ[ಪಾಕಾಂ. ಗ]ರಗಳ 
ಗುಬ್ಬಿಸುತಿರ್ಪವಂತಲ್ಲಿ (ಶ್ರೀಪಾಲ. ೮-೩೫). [ಆ ಪಿರಿದು 4 ಗರ|) 

ಹೆಗ್ಗರಗಸ (ನಾ). ದೊಡ್ಡ ಗರಗಸ: ನಡುನೆತ್ತಿಯಲ್ಲಿ ಹೆಗ್ಗರಗಸವನಿಟ್ಟಿಅೌದೆರಡು 
ಭಾಗಮಂ ಮಾಡಿ (ವೀಶೈಪು. ೪-೧೯-೩೧). [ಆ ಪಿರಿದ್ದು + ಗರಗಸ, (ಆ ಕರಗಸ,)] 

ಹೆಗ್ಗರಡಿ "ಪೆರ್ಗರಡಿ' ನೋ. 

ಹೆಗ್ಗರಿಲು (ನಾ). ಒಂದು ಬಗೆಯ ಮಿನು: ಬಾಳೆ ಹೆಗ್ಗರಿಲುಂ ಕಲ್ಲಡಿ 

. ಪಂದಿಗನೆಂಬ ಮಾನ್ಹೆಗೆದನಾ ಭಕ್ತಂ ಮಹಾಲೀಲೆಯಿಂ (ತ್ರಿಪುವಿ. ೫೭-೮). 

"ಅರಿಲುಂಬ' ಪರಾ. [1] 

ಹೆಗ್ಗರುಳು "ಪೆರ್ಗರುಳ್‌' ನೋ. 

ಹೆಗ್ಗಲ್ಲು "ಪೆರ್ಗಲ್‌' ನೋ. 

ಹೆಗ್ಗವಣೆ (ನಾ). ಒಂದು ಬಗೆಯ ಮರ: ಹೆಗ್ಗವಣೆ (ಪಾಕಾಂ. ಣಿಮುಂಗಾರೆ ಬಿಡಿತ್ತಿ 
. : . ಹೊನ್ನೆ ಮೊದಲಾದ ವೃಕ್ಸಂಗಳಿಂ ಗಿರಿಯ ತಪ್ಪಲದರಣ್ಯಂ ತೋರಿದತ್ತರುಣರುಚಿ 
ನುಸುಳಲೀಯದಂತೆ (ಮಹಾವಿ. ೧೭-೨೬). 12) 


ಕಾ ಕಾಲಾ ದದಾತಿ ಆಹಾಹಾಹಾಹಾ ಡಾ. 


೮೯೪೫ 


45 


ಹೆಗ್ಗಾಳೆ 


ಹೆಗ್ಗವಿ (ನಾ). ದೊಡ್ಡ ಗುಹೆ; ವಿಶಾಲವಾದ ಗವಿ: ಆ ಹಿಮಾಲಯದ ಹೆಗ್ಗವಿ 
ಕಗ್ಗಾಡುಗಳನ್ನು ಆಡುಂಬೊಲಗಳನ್ನಾಗಿ ಮಾಡಿಕೊಂಡ ಆರ್ಯರಿಗೆ ಈ ಎಿಂಧ್ಯವನ್ನೇಕ್ಷಿಸಿ 
ಭಯಜೃ್ವರವುಂಟಾಗಬಹುದೇನು? (ನಾಡೋಜ. ೧೧೧). (< ಏರಿದ್ದು + ಗವಿ] 

ಹೆಗ್ಗಹಳೆ , ಹೆಗ್ಗಾಣೆ , ಹೆಗ್ಗಾಳಿ (ನಾ). ದೊಡ್ಡ ಕಹಳೆ: ಸಾಲ ಹೆಗ್ಗಹಳೆಗಳು 
ರಿಪುಭೂಪಾಲಕರ ಬೈಬೈದು ಗಜಟ್‌ದವು (ಕುವ್ಮಾದ್ರೋ. ೪-೫೨); ಹೆಗ್ಗಹಳೆ ಚಿನಿ 
ಕಹಳೆ ಕರಣೆಯ ನಾದ ಇಂತಿವು ಮೊದಲಾದ ನಾನಾತೆಅದ ನಾದಂಗಳನು ಕಿವಿದುಂಬಿ 
ಕೇಳಿ (ಅಖಂಡೇ. ೨೦೬-೪೬). ಹೆಗ್ಗಾಣೆ: ಮೃದಂಗ ತಮ್ಮಟೆ ಸಂಭ್ರಮದ ಹೆಗ್ಗಾಣೆ 
ಗಿಡಿಬಿಡಿ ಕರದೆ ಕೌಂಸಾಳೆ (ದೇವೀಮ. ೨-೮೯). ಹೆಗ್ಗಾಳೆ: ಘುಡುಘುಡಿಪ ಹೆಗ್ಗಾಳೆ 
ಮೊಳಗುವ ಬೆಡಗು ಜಾಗಟೆ ಬೊಬ್ಬೆಯಲಿ ಜಗ ನಡುಗೆ (ಕುವ್ಕಾವಿ. ಓರಿಣ. ೪-೧೮); 
ಶಂಖ ಹೆಗ್ಗಾಳೆ ವೀರತಂಬಟ ತುಡುಮುಗಳಾ ಭೋರನೊಂದೇ ಬಾರಿ ಸದೆದರು 
(ಧರಚ. ೨೨-೬೮). (ಆ ಪಿರಿದು, “+ ಕಹಳೆ) 

ಹೆಗ್ಗಳ "ಪೆಕ್ಕಳ್ಳ' ನೋ. 

ಹೆಗ್ಗಳಂಗಡಲೆ "ಹೆಗ್ಗಳ್ಳಂಗಡಲೆ' ನೋ. 

ಹೆಗ್ಗಳಪಿ "ಹೆಗ್ಗಳವಿ' ನೋ. 

ಹೆಗ್ಗಳವಿ, ಹೆಗ್ಗಳಪಿ (ನಾ). ಒಂದು ಬಗೆಯ ಕಪ್ಪುಹಣ್ಣುಗಳನ್ನು ಬಿಡುವ 
ಮುಳ್ಳುಕಂಟಿ ಗಿಡ: ""ಕರಮಾರಿಃ- ಹೆಗ್ಗಳವಿ'' (ಓಷಧಿ. ೨೪). ಹೆಗ್ಗಳಪಿ: ಕಡಸು 
ಕಾರೆ ಬೋರೆ ಗುಳವತ್ತಿ ತುಂಬುರು ನಗರೆ ಮುಂತಾದ ಪಣ್ಣಳ ತಂದರಾಳ್ಹನ ಬಳಿಗೆ 
(ಮೋಹತ. ೧೯-೫೬) [ಆ ಪಿರಿದ್ಕು, 4 ಕಳವಿ (ಆ ಕಳವೈ)) 

ಹೆಗ್ಗಳಿಕೆ "ಪೆರ್ಕಳಿಕೆ' ನೋ. 

ಹೆಗ್ಗಳೆ (ನಾ). ಉದ್ದವಾದ ಕೋಲು,- ದಂಡ: ಮುತ್ತಿನ ಸತ್ತಿಗೆ ಮುತ್ತಿನ ಹೆಗ್ಗ 
[ಪಾಠಾಂ. ಗ್ಲಾ]ಳೆ ಮುತ್ತಿನ ಬಲುಪಂಜರಗಳ . . . ಅಂದಿತ್ತನಾ ರಾಯ ಮಗಳಿಗೆ (ರಾಮಎ. 
6-೫೦). "ಪೆರ್ಗಳೆ' ಪರಾ. [ಆ ಪಿರಿದ್ಮು + ಗಳೆ (ಆ ಗಟ್‌) 

ಹೆಗ್ಗಳ್ಳಂಗಡಲೆ, ಹೆಗ್ಗಳಂಗಡಲೆ (ನಾ). ದೊಡ್ಡ ಜಾತಿಯ ಕಳ್ಳಂಗಡಲೆ: 
ಹೆಗ್ಗಳ್ಳಂಗಡಲೇಬೇರು, ಕಿರುಗಳ್ಳಂಗಡಲೇಬೇರು . . . ನಾಗಕೇಸರ ಇವಿಷ್ಟನೂ ಪ್ರತ್ಮೇಕ 
ಎರಡು ವರಹ ತೂಕ ಆಡಿನ ಹಾಲಿಂದ ಅರೆದು ಕುಡಿಯ ಕೊಡಿಸಲು ಶ್ಲೇಷ್ಠ್ಮಯುಕ್ತವಾದ 
ಯೋನಿ ಶುದ್ಧವಹುದು (ವೈದ್ಯಸಾ. ೫. ೪೧). ಹೆಗ್ಗಳಂಗಡಲೆ: ""ಅತಿಬಲ-ಹೆಗ್ಗಳಂಗಡಲೆ'' 
(ಅಕಾನಿ. ೧-೨೪). [ಆ ಪಿರಿದು, 3” ಕಳ್ಳಂಗಡಲೆ] 

ಹೆಗ್ಗಳಿ "ಪೆರ್ಗಟ್‌' ನೋ. 

ಹೆಗ್ಗಾಡು "ಪೆರ್ಗಾಡು' ನೋ. 

ಹೆಗ್ಗಾಣೆ "ಹೆಗ್ಗಹಳೆ' ನೋ. 

ಹೆಗ್ಗಾರ (ನಾ). ೧. ಒಂದು ಬಗೆಯ ಪಕ್ಷಿ; ಟಿಟ್ಟಿಭ: "ಹೆಗ್ಗಾರಂ 
ಭರದ್ವಾಜಮೆಂದೆನಿಕ್ಕುಂ'' (ಮಂಗರಾ. ೫೧-೪). ೨. ಗಿಣಿ; ಶುಕ: ಮದನ 
ಹೆಗ್ಗಾರನನೇಟ್‌ದಂತಾ ರಾಯ ಕುದುರೆಯನೇಉೌ ಮೋಹಿಸಿದ (ಭರಚ. ೨೯-೧೮); 
ಮೊಗ್ಗೆಗೋಲನ ಸಭೆಗಿನಿಸು ತಗ್ಗಿ ಬಾ ಮೆಲ್ಲನೆ ಬಾರೆಂದು ಹೆಗ್ಗಾರ ನುಡಿದುವಲ್ಲಲ್ಲಿ 
(ಭರಚ. ೪೭-೬೦). "ಕಾರೈ' ಪರಾ. 11] 

ಹೆಗ್ಗಾರೆ (ನಾ). ಒಂದು ಬಗೆಯ ಮರ: ಹೆಗ್ಗಾರೆ ಕಿರಿದಾಲ ಹೆದ್ದಾಲ . . , ಹೊನ್ನೆ 
ಮೊದಲಾದ ವೃಕ್ಷಂಗಳಿಂ (ಮಹಾವಿ. ೧೭-೨೬)... (« ಪಿರಿದ್ಕು * ಕಾರೆ] 

ಹೆಗ್ಗಾಲುವೆ (ನಾ). (ನೀರು ಹಾಯಿಸಲು ಮಾಡಿರುವ) ದೊಡ್ಡದಾದ ನಾಲೆ,- 
ಕಾಲುವೆ: ಬಡಗಣ ಮೇರೆ ಪಡುವ ಮುಂದಾಗಿ ತೋಟಕ್ಕೆ ಹರಿದ ಹೆಗ್ಗಾಲುವೆ 
(ಸೌಇಇ, ೧1, ೨೭೩-೯೫; 1179); ಹೆಗ್ಗಾಲುವೆಗಳಿಂದ ಉಪಶಾಖೆಗಳನ್ನು ತೆಗೆಯುತ್ತಾರೆ 
(ಭೂವಿವ. ೨೪೪). "ಪೆರ್ಗಾಲ್‌'' ಪರಾ. 

[ಆ ವಿರಿದ್ಕು + ಕಾಲುವೆ (ಆ ಕಾಲ್ಫಾಯ್‌)] 

ಹೆಗ್ಗಾವಲಿ "ಪೆರ್ಗಾವಲಿ' ನೋ. 

ಹೆಗ್ಗಾಳ (ನಾ). ದೊಡ್ಡ ಕಪ್ಪುನಾಯಿ: ತರವೇಟ್‌ ಸಾಳುವವೇಗನಂ ತೊಗರನಂ 
ಹೆಗ್ಗಾಳನಂ ಜೂಗನಂ (ನಳಚಂ. ೬). [ಇ ಪಿರಿದು ೬ ಕಾಳೃ) 

ಹೆಗ್ಗಾಳೆ "ಹೆಗ್ಗಹಳೆ' ನೋ. 


ಹೆಗ್ಗಿಡ 


ಹೆಗ್ಗಿಡ (ನಾ). ದೊಡ್ಡ ಗಿಡ; ಎತ್ತರವಾದ ಗಿಡ: ಕಾಡೆಲ್ಲ ಕಸುಗಾಯಿ 
ನಾಡೆಲ್ಲ ಹೆಗ್ಗಿಡವು ಆಡಿದ ಮಾತು ನಿಜವಿಲ್ಲ ಮಲೆನಾಡ ಕಾಡು ಸಾಕೆಂದ 
(ಸರ್ವಜ್ಞ. ೧೬೨೧). [ಆ ಪಿರಿದ್ದು 3 ಗಿಡ (ಆ ಗಿಡು)] 

ಹೆಗ್ಗಿಡಿ "ಪೆರ್ಗಿಡಿ' ನೋ. 

ಹೆಗ್ಗಿಡುಗ 'ಪೆರ್ಗಿಡುಗ' ನೋ. 

ಹೆಗ್ಗಿರಿ (ನಾ). ದೊಡ್ಡ ಬೆಟ್ಟ: ಹೆಗ್ಗಿರಿಯೊಂದ ಕಿತ್ತೆ ತ್ರಿ ಡೆಂಡಣಿಸಿ ಬಲುಹಿಂದ 
ಕಪಿಭಟ ಮಂಡೆಯಲಿ ಹೊತ್ತೆತ್ತಿ ತಂದನು (ಕೌಶಿರಾ. ೧೬-೭): ನಿಡುದೊರೆಗಳ 
ಹೇರಾಸಿ ಹೆಗ್ಲಿರಿ ನುಗ್ಗಿದಸ್ಹಿಗಳ ಸರಿಬೆರಕೆಯಲಿ ಭೂತಕೋಟಿಯ ನೆರವಿಗುಣ 
ಬಡಿಸಿದವೊಲಿರ್ದುದು ಖರವಿರೋಧಿಯ ಕದನಕರ್ಕಶಭಾಣಪರ್ವದಲಿ 
೬-೪೫-೬೧). [ಆ ಪಿರಿದು, + no) 

ಹೆಗ್ಗಿವಿ (ನಾ). ದೊಡ್ಡ ಕಿವಿ; ಅಗಲವಾದ ಕಿವಿ: ಗುಂಜುರುದಲೆಯ ಹೆಗ್ಗಿವಿಯ 
ಬಸುಆ ಹೊದ್ದಿದ ತೋರಮೊಲೆಗಳ ವಿಷಯರಕ್ತಾಸಕ್ತಮಯ ರಾಕ್ಷಸವಧೂನಿಕು 
ರುಂಬವಿದ್ದುದದೊಂದು ತಾಣದಲಿ (ತೂರರಾ. ೫-೨-೭೦). [ಇ ಪಿರಿದ್ಕು ಕಿವಿ] 

ಹೆಗ್ಗುಂಟೆ (ನಾ). ದೊಡ್ಡ ಹಳ್ಳ; ಭಾರಿ ಹಳ್ಳ: ಬೆಂಕಿಯ ಉರಿ ಆರಿದ್ದರೂ 
ಹೆಗ್ಗುಂ ಟೆಗಳಲ್ಲಿ ಕೆಂಡ ನಿಗಿನಿಗಿ ರುಗಿಸುತ್ತಿತ್ತು (ಮಲೆಮ. ೬೮೧). (< ಪಿರಿದು, 4 ಕುಂಟೈ! 

ಹೆಗ್ಗುಂಡು "ಪೆರ್ಗುಂಡು' ನೋ. 

ಹೆಗ್ಗುಡ್ಡ (ನಾ). ದೊಡ್ಡ ಗುಡ್ಡ; ಹೆಗ್ಗುಡ್ಡದೊಲ್ಲಿಂದ ಪೆಟಲ ಮದ್ದ ಸುಡಲ್ಕಗ್ಗಿ 
ಗಿಡಿಯಿಂದಳಿದ ಹೆಗ್ಗನಂತಂಗಜಂ ಬುಗ್ಗಿಯಾದಂ (ಮದೇಪು. ೧೨-೧೮). 

[€ ಪಿರಿದು 4 ಗುಡ್ಡ! 

ಹೆಗ್ಗುದಿಗೆ (ನಾ). ದೊಡ್ಡ ದೊಣ್ಣೆ: ನೆಲ್ಲಿಯ ಕಾಯ್ಗಳ ಹೆಗ್ಗುದಿಗೆಯೊಳಿಡೆ 
ಚಲ್ಲವರಿದು ಬೀಳುವಂತೆ ಬಲ್ಲಿದ ಖಾನರು ಚಿಗಿದು ಬಿಟ್ಟಾಕ್ಷಣ ಹಲ್ಲ ಕಿರಿದರಗಳೊಳಗೆ 
(ಕಂನಎ. ೪-೭೯). [ಇ ಪಿರಿದು, * ಗುದಿಗೆ) 

ಹೆಗ್ಗುನ್ನಿ (ನಾ). ದೊಡ್ಡ ಬೇಟೆನಾಯಿ: ಬಸುಅ ಬಗಿ ಕರುಳನುಗಿ ಕೆಡಹು ತಿನ್ನು 
ತಿದಿಗಳೆ ಮೂಳೆಯಂ ಮುಲ್‌ಯೆನುತ್ತೆ ಹೆಗ್ಗುನ್ನಿಗಳ ತಲೆದಡವಿ ಹಾಸಮಂ ತಿವಿದು 
ಕವಿದರು ಬೇಡರೆಣ್ಣೆ ಸೆಯೊಳು (ಹಚಕಾ. ೬-೨೪). (« ಪಿರಿದ್ಕು 1 ಕುನ್ನಿ] 

ಹೆಗ್ಗುರಂಟಿಕೆ 'ಪೆರ್ಗುರುಂಟಿಗೆ' ನೋ. 

ಹೆಗ್ಗುರಟಿಗೆ "ಪೆರ್ಗುರುಂಟಿಗೆ' ನೋ. 

ಹೆಗ್ಗುರಿ (ನಾ). ಹಿರಿಯ ಗುರಿ,- ಧ್ಯೇಯ ,- ಉದ್ದೇಶ: ಜನರನ್ನು ಸನ್ಮಾರ್ಗ 
ಪ್ರವರ್ತಕರನ್ನಾಗಿ ಮಾಡುವುದೇ ಕಾವ್ಮದ ಹೆಗ್ಗುರಿ (ಭಾರದ. ೪೪೫). 

[ಪಿರಿದು, 4 ಗುರಿ (< ಕುಟ್ಸ್‌)) 

ಹೆಗ್ಗುರುಟಗೆ "ಪೆರ್ಗುರುಂಟಿಗೆ' ನೋ. 

ಹೆಗ್ಗುರುಟಿಕೆ 'ಪೆರ್ಗುರುಂಟಿಗೆ' ನೋ. 

ಹೆಗ್ಗುರುಟಿಗೆ "ಪೆರ್ಗುರುಂಟಿಗೆ' ನೋ. 

ಹೆಗ್ಗುರುತು (ನಾ). ಮುಖ್ಯವಾದ ಗುರುತು , - ಚಿಹ್ನೆ: ಲಿಂಗವು ಶೈವಮತದ 
ಹೆಗ್ಗುರುತು (ಭಾರದ.೨೦೮); ಅವು ಮಕ್ಕಳಿಗೆ ಕಥೆಯನ್ನು ಜ್ಞಾಪಕದಲ್ಲಿ ನಿಲ್ಲಿಸುವ 
ಹೆಗ್ಗು ರುತುಗಳಾಗುತ್ತವೆ (ಸಮಾಲೋ. ೧೨೪). (ಪಿರಿದ್ಕು*- ಗುರುತು (< ಗುಜುತು)| 

ಹೆಗ್ಗುರ್ಬು (ನಾ). ಒಂದು ಬಗೆಯ ಮಾನು: ಕಾಗೆಂಡೆ ಹೆಗ್ಗುರ್ಬು ಹೆಂಗರಿಗಂ 
. * . ಪಂದಿಗನೆಂಬ ಮಾನ್ಹೆಗೆದನಾ ಭಕ್ತಂ ಮಹಾಲೀಲೆಯಿಂ (ಶ್ರಿಪುವಿ. ೫೭-೮). (7 

ಹೆಗ್ಗುಳ 'ಹೆಗ್ಗುಳ್ಳ' ನೋ. 

ಹೆಗ್ಗುಳ್ಳ, ಹೆಗ್ಗುಳ (ನಾ). ಒಂದು ಬಗೆಯ ದೊಡ್ಡ ಜಾತಿಯ ಬದನೆ,- 
ಗುಳ್ಳದ ಕಾಯಿ: ಹೆಗ್ಗುಳ್ಳ, ನೆಲಗುಳ್ಳ, ಇವ ತೈಲದಲ್ಲಟ್ಟು ಹೊಟ್ಟೆಗೆ ಕುಡಿಯೆ 
ಬಾಣಂತಿರೋಗ ಹರ (ಎವ್ಮಎ. ೮೧): ಹಾಗಲ ಬದನೆ ಹೆಗ್ಲುಳ್ಳ ಪಡವಲ (ಆನಂರಾ. 
೬-೨೫-೩೯). ಹೆಗ್ಗುಳ: ಅಗ್ಗ ಸುಗ್ಗಿಗಳುಂಟು ದೊಗ್ಗೆ ಮಜ್ಜಿಗೆಯುಂಟು ಹೆಗ್ಗುಳದ ಕಾಯಿ 
ಮೆಲಲುಂಟು (ಸರ್ವಜ್ಞ. ೧೬೦೯); ಹೆಗ್ಗುಳದ ಬೇರು . .. ಕಷಾಯವಿಟ್ಟು . . . ಸೇವಿಸಿದರೆ 
ವಾತಜ್ವರಂ ತೀರ್ಗುಂ (ಸಕವೈ. ೬೪). "ಹೆಬ್ಬುಗುಳ್ಳ' ಹೋ. 

[ಆ ಪಿರಿದು, * ಗುಳ್ಳ) 


(ತೊರರಾ. 


೮೯೪೬ 


ಹೆಗ್ಗೋರಂಟೆ 


ಹೆಗ್ಗುಟ್‌ "ಪೆರ್ಗುಣ್‌' ನೋ. 

ಹೆಗ್ಗುಮುಹು "ಪೆರ್ಗುಜ್‌ಪು' ನೋ. 

ಹೆಗ್ಗೂಗಟೆ (ನಾ). ಒಂದು ಬಗೆಯ ದೊಡ್ಡ ಜಾತಿಯ ಅಂಟುವಾಳ: 
""ಮಂಡೂಕಪರ್ಣ; ಪತ್ರೋರ್ಣ: ನಟ: . . . ಕುಟನ್ನಟ: ಶೋಣಕ; ಅರಳು: - ೧೨ 
ಹೆಮ್ಮರನ ಹೆಸರುಗಳು. ದೊಡ್ಡಮರ, ತಿಗಡುಮರ, ಇದನ್ನು ಹೆಗ್ಗೂಗಟೇಮರವೆಂದು 
ಕೆಲವರನ್ನುವರು'' (ಸಿದ್ಧಾಂತಿ. ೧೨೫). [ಇ ಪಿರಿದು, ೬ ಕೂಗಟೆ;) 

ಹೆಗ್ಗೂರಿಡು "ಪೆರ್ಗೂರಿಡು' ನೋ. 

ಹೆಗ್ಗೂರು "ಪೆರ್ಗೂರು' ನೋ. 

ಹೆಗ್ಗೂಳಿ (ನಾ). ದೊಡ್ಡ ಗೂಳಿ: ನಲಿನಲಿದು ಹೆಗ್ಲೂಳಿ ಹಿಗ್ಗಲು ನೆಲನು 
ಮಿಬ್ಬಗಿಯಾಗಿ ವಟಕುಜವಲೆಯೆ ಬೇರ್ಗಳು ಛಿಟಿಛಿಟೆನುತಂ ಕೀಳೆ ಪುಟನೆಗೆದು 
(ಎಸ ೩೨-೨೪). [ಆ ರಿದ, + ಗೂಳಿ] 

ಹೆಗ್ಗೆ (ನಾ). ೧. ಮರದ ಎಳೆಯ ಗೆಲ್ಲು,- ರೆಂಬೆ: ಮನೆಗಳ ಅಂಗಳದಲ್ಲಿ ಕಪ್ಪಾಗಿ 
ಬೆಳೆದ ಹಲಸಿನ ಮರ. ಇದಿರಿನ ಹಿತ್ತಲಿಗೂ ಹೆಗ್ಗೆ ಚಾಚಿ ರಸ್ತೆಗೆ ತೋರಣ ಕಟ್ಟಿದೆ 
(ಮೂರುದಾ. ೨೦೩). "ಎಗೆ' ಪರಾ. ೨. ಒಂದು ಬಗೆಯ ಸಸ್ಯ: ಹೆಗ್ಗೆ ಮಲೆಷೆಗ್ಗೆ 
(ಮೈಔಗಿ ೪-೬೭೫).  "ಮಲೆಹೆಗ್ಗೆ' ಪರಾ. (ದೇ. ತುಳು. ಎಗ್ಗೆ] 

ಹೆಗ್ಗೆಚ್ಚಲು "ಪೆರ್ಗಚ್ಚಲ್‌' ನೋ. 

ಹೆಗ್ಗೆಡೆ "ಪೆರ್ಗಡೆ,' ನೋ. 

ಹೆಗ್ಗೆಣಸು (ನಾ). ದೊಡ್ಡ ಜಾತಿಯ ಗೆಣಸು: ಕುಂಟಗೆಣಸು, ಹೆಗ್ಗೆಣಸು (ಮೃಔಗಿ. 
೩೧-೫೯೪); ದಣಿದು ಬಂದ ಕರಿಯನಿಗೆ ಹೆಗ್ಗೆಣಸು ಸುಟ್ಟುಕೊಟ್ಟು ಔತಣ ಮಾಡಿಸಿದ್ದೂ 
ಆಯಿತು (ಕುಡಕ. ೨೬೯). "ಹೆಬ್ಬುಗೆಣಸು' ಹೋ. 

[ಆ ಪಿರಿದು | *- ಗೆಣಸು (< ಗೆಬಸು)] 

ಹೆಗ್ಗೆರೆ "ಪೆರ್ಗೆಟ್‌' ನೋ. 

ಹೆಗ್ಗೆರ್ನೆ (ನಾ). ತಲೆಪಂಕ್ತಿ; ಮೇಲ್ಭಂಕ್ತಿ: ಈ ತನಕ ಮಾನವನು ಸಾಧಿಸಿರುವುದನ್ನು 
ಹೆಗ್ಗೆರೆಗಳಲ್ಲಿ ತಿಳಿದೆವು (ಮನೋನಂ. ೨೫೩); ಆಯಾ ವ್ಯಕ್ತಿಯ ಭವಿಷ್ಯಜೀವನದ 
ರೂಪುರೇಖೆಗಳೂ ವ್ಯಕ್ತಿತ್ವದ ಹೆಗ್ಗೆರೆಗಳೂ ಈ ಕಾಲದಲ್ಲಿ ರೂಪುಗೊಳ್ಳಬೇಕು 
(ಶಿಕ್ತದ. ೧೦೩). (ಪಿರಿದು ಗೆರೆ (ಆ ಗೆಜ್‌)) 

ಹೆಗ್ಗೆಸಳಖು "ಪೆರ್ಗಸಯ್‌' ನೋ. 

ಹೆಗ್ಗೆಆ್‌ "ಪೆರ್ಗೇಟ್‌' ನೋ. 

ಹೆಗ್ಗೊಂಚಿ (ನಾ). ಒಂದು ಬಗೆಯ ಆಯುಧ: ಕೊಂಕುಸರಳಿಂ ಹೊಸೆವ 
ಚಕ್ರದಿಂದಿಡುವ ಕುರುಪಿಂ ಕೆರೆವ ಕಾದಂಬಿನಿಂದೆಸುವ ಹೆಗ್ಗೊಂಚಿ(ಫಾಕಾ. ಗ್ಲೊಂಚೆ] 
ಯಿಂ ಕೊಯ . . . ರೌರವದ ನರಕಂ ಭಯಂಕರವಾದುದು (ಸಿದ್ದರಾ. ೮-೨೮). [?] 

ಹೆಗ್ಗೊಂಬು "ಪೆರ್ಗೊಂಬು' ನೋ. 

ಹೆಗ್ಗೊಡ (ನಾ). ದೊಡ್ಡ ಬಿಂದಿಗೆ: ಈ ಹೊನ್ನಪೀಠವೇಕೆಮಗಯ್ಯ ಕಿಸುವೊನ್ನ 
ಹೆಗ್ಗೊಡನೊ . . . ಚರುವಿಗೆಯೊ ಸಟ್ಟುಗವೊ (ಸಿದ್ಧರಾ. ೯-೩). (< ಪಿರಿದು, *- ಕೊಡ) 

ಹೆಗ್ಗೊಡೆ (ಕ್ರಿ). (72): ರುಜುಮತಿಗಳ ಧ್ಯಾವಾ[ನಾ)ಗ್ನಿಮುಖದಿ ನಿಂದ ವೃಜಿನ 
ಹೆಗ್ಗೊಡೆವಂತಾಯ್ತು (ಗೊಮ್ಮಚ. ೨-೭). [7) 

ಹೆಗ್ಗೊನಮರ (ನಾ). ದೊಡ್ಡ ಜಾತಿಯ ಗೋನುಮರ: "“ಮಹಾವೃಕ್ಷ:- ಮುಂಡು 
ಗಳ್ಳಿ, ಹೆಗ್ಗೊನಮರ'' (ಓವಧಿ. ೧೧೬). [£ ಪಿರಿದು, 4 ಗೋನಮರ (ಆ ಗೋನುಮರ)] 

ಹೆಗ್ಗೊರವ "ಪೆರ್ಗೊರವ' ನೋ. 

ಹೆಗ್ಗೊಲೆ (ನಾ). ಭೀಕರವಾದ ಕೊಲೆ: ದಳವಾಯಿ ನಂಜರಾಜಯ್ಕನ ರಾಕ್ಷಸ 
ಪ್ರಕರಣದ ಹೆಗ್ಗೊಲೆಯಿಂದ ಆ ಶಿಬಿರದ ನರನಾಮಧಾರಕರೆಲ್ಲರೂ ಹತರಾಗಿ ಹೋಗಿ 
(ಮಂತ್ರಶ. ೪೮-೬). [ಆ ಪಿರಿದು * ಕೊಲೆ] 

ಹೆಗ್ಗೊಳ್ಳಿ (ನಾ). ದೊಡ್ಡ ಕೊಳ್ಳಿ: ಉರಿವ ಮನೆಗಳನುರಿಗೊಳದ ಮಂದಿರಕೆ 
ನೂಕಿದನೊಡೆದು ಕೆಲವನು ಹಿರಿದು ಹೆಗ್ಲೊಳ್ಳಿಗಳಲಿಟ್ಟನು ಹೊಗೆಯದಾಲಯವ 
(ತೊರರಾ. ೫-೮-೫೬). [ಇ ಪಿರಿದು, + ಕೊಳ್ಳಿ) 

ಹೆಗ್ಲೋರಂಟೆ (ನಾ). ದೊಡ್ಡ ಜಾತಿಯ ಮದರಂಗಿ ಗಿಡ: '“ಕುರವಕ: , ಶೋಣೇ 


ಹೆಗ್ಗೋರಟೆ 


ತತ್ರ ಕೆಂಪು ಹುವ್ವುಗಳುಳ್ಳ ದೊಡ್ಡಗೋರಂಟೆ, ಹೆಗ್ಗೋರಂಟೆ'' (ಸಿದ್ಧಾಂತಿ. ೧೨೯). 
[ಆ ಪಿರಿದ್ಕು 4 ಗೋರಂಟೆ) 

ಹೆಗ್ಗೋರಟೆ (ನಾ). ದೊಡ್ಡ ಜಾತಿಯ ಗೋರಂಟೆ ಗಿಡ: ಹಿರೀಮದ್ದಿನ ಬೇರು, 
ಓಮ, ಹೆಗ್ಗೋರಟೆಯ ಬೇರು, ಕೊಳವಳಿಕೆಯ ಬೇರು, ಇವಿಷ್ಟನ್ನು ಪ್ರತ್ಯೇಕ ಒಂದು 
ವರಹ ತೂಕವನು ಕೂಡಿಸಿ . . . ಕುಡಿಯಕೊಡಿಸಲು (ವೈದ್ಯಸಾ. ॥, ೨೧೮). 

[< ಪಿರಿದು 4 ಗೋರಟೆ (ಆ ಗೋರಂಟೆ] 

ಹೆಗ್ಡೆ "ಪೆರ್ಗಡೆ' ನೋ. 

ಹೆಚ್ಚಪ್ಪಣೆವೃತ್ತಿ (ನಾ). ವಿಶೇಷವಾದ ತೆರಿಗೆಯ ರಿಯಾಯಿತಿ: ಉಭಯಂ 
ದ್ವಿತೀಯ ಶತಕದ ಅಗ್ರಹಾರಕ್ಕೆ ಈ ಹೆಚ್ಚಪ್ಪಣೆವೃತ್ತಿ 
ಯೆಂಮೃತ್ತೊನ್ನು (ಎಕ. ೫1೪, ಮೈಸೂರು. ೧೧೫-೪೭೬; 1674). 

(ಹೆಚ್ಚು (ಆ ಪೆರ್ಚು) *- ಅಪ್ಪಣೆ 4 ವೃತ್ತಿ)) 

ಹೆಚ್ಚಳ, ಪೆಚ್ಚಳ, (ನಾ).೧. ಅಧಿಕವಾಗಿರುವುದು; ಆಧಿಕ್ಕ: ಆ ನಿರ್ಜರರು 
ಭುವನದ ಲಲನೆಯರು ಮಾಯೆಯಲಿ ನೆಟ್‌ ಹೆಚ್ಚಳವೆನಿಸಿ ಕಾವದಕೆ ವಶವಿಲ್ಲೆನಿಸಿಕೊಂಡಿಹರು 
(ತಿಮ್ಮ ಅ. ೫-೪೮); ಹಣದ ಹೆಚ್ಚಳದಲ್ಲಿ ಅವನ ವ್ಯಾಪಾರ ವಿಸ್ತಾರವಾಗುತ್ತಿತ್ತು (ನಿಸುತ. 
೨೧). ೨. ಹಿರಿಮೆ; ವೈಶಿಷ್ಟ: ಬೆಚ್ಚುವರು ಬಲಹೀನರವರಲಿ ಹೆಚ್ಚಳವ ಮೆಜ್‌ಯೆಂದು 
(ಉತ್ತರಾ. ೧೨-೩೬); ಪ್ರಭುವು ಅದನ್ನು ಸ್ಟೀಕರಿಸುವುದೇ ನಮಗೊಂದು ಹೆಚ್ಚಳ 
(ಸವತಿ. ೨೦೮). ೩, ಸಂತೋಷ; ಹಿಗ್ಗು: ರಾಜ್ಯಭಾರಮಂ ಧರಿಸುವನೆಮ್ಮ ಚಾಮ 
ನೃಪನೆಂದಖಿಲಪ್ರಚೆಗಾಯ್ತು ಹೆಚ್ಚಳಂ (ಮರಾಚ. ೬-೫). ೪. ಗರ್ವ; ಅಹಂಕಾರ: 
ತಪಸ್ತಿನ ಹೆಚ್ಚಳದೊಳಿಂದ್ರನ ಸಮೃದ್ದಿಯ ತುಚ್ಚವಾಗಿಯೇ ಮಾಡಿದನು ದುರ್ವಾಸ 
(ಅಮೃತ. ೨-೫೭). A ಪೆಚ್ಚಳ,: ೧. “ಪೆಚ್ಚಳಿಸು' ಪರಾ. 

(ಆ ಪೆಚ್ಚು ./ತುಳು. ಹೆಚ್ಚಳ | 

ಹೆಚ್ಚಳವಡಿಸು (ಕ್ರಿ). ಸಂತೋಷವುಂಟಾಗುವಂತೆ ಮಾಡು: ಕಾಂತನಿಗೆ 
ಹೆಚ್ಚಳವಡಿಸಲ್ಕೆ ಕೊಂಬು ಜೀರ್ಕೊಳವೆಯೊಳೆಚ್ಚಾಡುತಿರ್ದರೋಕುಳಿಯ (ಮೋಹತ. 
೧೪-೬೪). (ಹೆಚ್ಚಳ *- ಪಡು * - ಇಸ್ಕು] 

ಹೆಚ್ಚಳಿಕೆ (ನಾ) ೧. ವೈಶಿಷ್ಟ; ಹಿರಿಮೆ: ನಿನ್ನಮಲನಗರಿಯ ಹೆಚ್ಚಳಿಕೆ 
ಯನು ನೋಡಬೇಕೆಂಬಾಶೆ ತನಗೆ (ರಾಮಾಸಂ. ೬-೧೧೩). ೨. ಸಂತೋಷ; ಹಿಗ್ಗು: 
ಅದು ಊರಿನವರಿಗೂ ಅವರ ಬಂಧುವರ್ಗಕ್ಕೂ ಹೆಚ್ಚಳಿಕೆಯೇ ಆಗಿದ್ದಿತು 
(ಅನಾಮಿ. ೬೪). [ಹೆಚ್ಚಳ + - ಇಕೆ] 

ಹೆಚ್ಚಳಿಸು, ಪೆಚ್ಚಳಿಸು (ಕ್ರಿ). ೧. ಉತ್ಸಾಹಗೊಳ್ಳು: ಅಚ್ಚಬೆಳ್ಲಿಂಗ 
ಳೊಲ್ಮತ್ತೊರ್ವನಿನಿಯಳಂ ನಿಚ್ಚಟದೊಳುಳಿವಂತೆ ನೀವಿಯಂ ಬರೆಸೆಳೆದು ಹೆಚ್ಚಳಿಸಿ 
(ಜೈಮಿಭಾ. ೨೬-೧೯). ಗಿ. ಹೆಚ್ಚಳಿಸು: ೨. ಅಧಿಕವಾಗು; ಹೆಚ್ಚು: ಕೂರ್ಮೆ 
ಪೆಚ್ಚಳಿಸಿರ್ಪಂಗನೆಯೊಳ್‌ ಕರಂ ಸರಸಸಲ್ಲಾಪಂಗಳಿಂ ಪೆಂಪನೊಬ್ಬುಳಿಗೊಂಡು 
(ಕಮಮಾ. ೭-೧೪೯). [ಹೆಚ್ಚಳ ಡೊ ಇಸ್ಮು| 

ಹೆಚ್ಚಾಳು "ಪೆರ್ಚಾಳ್‌' ನೋ. 

ಹೆಚ್ಚಾಳುತನ (ನಾ). ೧. ಹಿರಿಮೆ; ವೈಶಿಷ್ಟ; ಹೆಚ್ಚಳಿಕೆ: ಮೌಳಿ ಹತ್ತಅ ರಕ್ಕಸಗೆ 
ತನ್ನೂಳಿಗವನೆಚ್ಚಣ್‌ಸದಿರೆ ಹೆಚ್ಚಾಳುತನಕತಿಕುಂಧೆನುತ ಮನದಂದನಾ ಹನುಮ 
(ತೊರರಾ. ೫-೪-೪). ೨. ಗರ್ವ; ಅಹಂಕಾರ: ಧಾಳಿಯಲಿ ಬಂದರಿಬಲದ 
ಹೆಚ್ಚಾಳುತನವನು ಮುಜ್‌ದು ಸಂಧಿಯ ಮೇಲೆ ಧರ್ಮಜ ಬಂದು ಹೊಕ್ಕನು ಹಸ್ತಿನಾಪುರವ 

[ಹೆಚ್ಚಾಳು (ಆ ಪೆರ್ಚಾಳ್‌) + - ತನ] 


ಸಹಾ ವೃತ್ತಿ ೮೧ 


(ಕುವ್ಮಾಅ. ೧೭ ಸೂಚನೆ). 


ಹೆಚ್ಚಿಕೆ (ನಾ). ಹೆಚ್ಚುಗಾರಿಕೆ; ಮೇಲ್ಮೆ: ಹೆಚ್ಚಿಕೆಯ ನುಡಿಗೇಳ್ಲು ಮಾಳ್ಡೆನೊ | ೪ 


ಮಚ್ಚರವ ಮಾರ್ಮಲೆತೆನೊ ಮನದಿಚ್ಚೆಯಆ್‌ಯದೆ ನಡೆದೆನೊ ಬಿಜುನುಡಿದೆನೊ ರತಿಗೆ 


(ಮದೇವು. ೬-೨೪); ಎಲ್ಲರ ಬಯಕೆಗೂ ಮೆಚ್ಚಿಕೆಗೂ ಅವಕಾಶ ಕೊಟ್ಟು ಚಿನ್ನ ಬೆಳ್ಳಿ 


ಲೋಕದಲ್ಲಿ ಹೆಚ್ಚಿಕೆ ಪಡೆದಿವೆ (ಹಣಪ್ರ. ೧೭). 
ಹೆಚ್ಚಿಗ್ಗೆ "ವೆರ್ಚುಗೆ' ನೋ. 


[ಹೆಚ್ಚು (< ಪೆರ್ಚು, ) 4 - ಇಕೆ]. 


ಹೆಚ್ಚಿಗೆ (ಅ). ಹೆಚ್ಚಾಗಿ; ಅಧಿಕವಾಗಿ: ಎಷ್ಟು ನೋಡಿದಾಗ್ಕೂ ಸಾಕಾಗದೆ ಮತ್ತೂ | 5 


ಹೆಚ್ಚಿಗೆ ನೋಡಬೇಕೆಂದು ಅಪೇಕ್ಷೆ ಹುಟ್ಟಿಸುವ ಒಡವೆ (ಗಂಗಾಮ. ೨೦). [ಇ ಪೆರ್ಚುಗೆ] 


೮೯೪೭ 


ಹೆಜ್ಜಾಜಿ 


ಹೆಚ್ಚಿಸು "ಪೆರ್ಚಿಸು' ನೋ. 
ಹೆಚ್ಚು "ಪೆರ್ಚು,' ನೋ. 
ಹೆಚ್ಚು "ಪೆರ್ಚು' ನೋ. 
ಹೆಚ್ಚುಗಟ್ಟಲೆ, ಹೆಚ್ಚುಗಟ್ಲೆ (ನಾ). ೧. ವಿಶೇಷವಾದ ಸಂದರ್ಭ: ದಿನಂ 
5 | ಪ್ರತಿ ಉಡುಗೆಗೋ ಅಥವಾ ಹೆಚ್ಚುಗಟ್ಟಲೆ ಉಡಿಗೆಗೋ ಎಂಬುದನ್ನು ನಿಶ್ಚಯ 
ಮಾಡಿಕೊಳ್ಳಬೇಕು (ಗೃಹಎ. ೭೮); ಊಟದ ತಟ್ಟೆ ಬಟ್ಟಲು ಮತ್ತು ಹೆಚ್ಚುಗಟ್ಟಲೆಗೆ 
ಉಪಯೋಗಿಸುವ ಸಣ್ಣ ಪಾತ್ರೆಗಳು ಮತ್ತು ದೇವರ ವಿಗ್ರಹಗಳನ್ನು ಬೆಳ್ಳಿಯಿಂದ ಮಾಡಿಸುತ್ತಾರೆ 
(ಗೃಹವಿ. ೧೭೫). ೨. ಶ್ರಾದ್ಧ ; ತಿಥಿ: ಹೆಚ್ಚುಗಟ್ಟಲೆಯ ದಿವಸ ಮನೆಯ ಮುಂದೆ 
ರಂಗೋಲಿ ಹಾಕಬಾರದು (ಕೂಡಿ). ಹೆಚ್ಚುಗಟ್ಟೆ: ೧. "`ಇವತ್ತೇನ್ರೋ ಹೆಚ್ಚುಗಟ್ಟೆ?'' 
10| (ಮಲೆಮ. ೨೧); ಈ ದಿನ ಸಾಯಂಕಾಲ ದೇವಸ್ಥಾನದಲ್ಲಿ ಹೆಚ್ಚುಗಟ್ಲೆ (ಸುಬ್ಬಣ್ಣ. ೭೫). 
(ಹೆಚ್ಚು(« ಪೆರ್ಚು) 4 ಕಟ್ಟಲೆ (< ಕಟ್ಟಳ್ಳೆ) ] 
ಹೆಚ್ಚುಗಟ್ಲೆ "ಹೆಚ್ಚುಗಟ್ಟಲೆ' ನೋ. 
ಹೆಚ್ಚುಗಾರಿಕೆ "ಹೆಚ್ಚುಗಾಟ್‌ಕೆ' ನೋ. 
ಹೆಚ್ಚುಗಾಲ್‌ಕೆ, ಹೆಚ್ಚುಗಾರಿಕೆ (ನಾ). ದೊಡ್ಡಸ್ತಿಕೆ; ಹಿರಿಮೆ: ಮೆಚ್ಚಿರು ತಿಹಳು 
15| ಭಾವನ ರೂಪು ಕುಲ ಶೀಲ ಹೆಚ್ಚೆಂದು ತನ್ನೆದೆಯೊಳಗೆ ಒಚ್ಚೆಯಗೊಡದಾಗ 
ತವರೂರ ಮೇಲಣ ಹೆಚ್ಚುಗಾಲ್‌ಕೆಗಾಡುತಿಹಳು (ಭರಚ. ೯-೪). ಹೆಚ್ಚುಗಾರಿಕೆ: 
ಅವನ ಮಾತಿನಲ್ಲೇನೂ ಹೆಚ್ಚುಗಾರಿಕೆಯಿರಲಿಲ್ಲ (ಆಲಹೂ. ೧೧೬); ಇವರಿಗೆ 
ಕೊಡದೆ ನಾನು ತಿಂದುಹಾಕಿದರಲ್ಲವೇ ಇರುವುದು ಹೆಚ್ಚುಗಾರಿಕೆ ! (ಪಂಚಾಮೃ. ೭೬). 
[ಹೆಚ್ಚು(« ಪೆರ್ಚು) 4 ಗಾಅ + - ಇಕೆ] 
ಹೆಚ್ಚುಗುಣಿಸು (ಕ್ರಿ). [ಗಣಿತ] ಗುಣಾಕಾರಮಾಡು : (8). 
[ಹೆಚ್ಚು,(« ಪೆರ್ಚು,) * ಗುಣಿಸು] 
ಹೆಚ್ಚುಗೆ "ಪೆರ್ಚುಗೆ' ನೋ. 
ಹೆಚ್ಚುಕೊಳ್ಳು (ಕ್ರಿ). ಅಧಿಕವಾಗು; ಹೆಚ್ಚಾಗು: ಹಗಲುದರೋಡೆ ಈಚೀಚೆಗೆ 
ಹೆಚ್ಚುಗೊಳ್ಳುತ್ತಿದೆ (ಕೂಢಿ). "ಪೆರ್ಚುಗೊಳ್‌' ಪರಾ. 
25 (ಹೆಚ್ಚು(ಆ ಪೆರ್ಚು “- ಕೊಳ್ಳು (ಆ ಕೊಳ್‌) 
ಹೆಚ್ಚುಬೇಡಿಗೆ (ನಾ). ಹೆಚ್ಚಿನ ತೆರಿಗೆ; ವಿಶೇಷವಾದ ತೆರಿಗೆ: ದೇವರಾಯವಟ್ಟ 
ಹೆಚ್ಚುಬೇಡಿಗೆ ಗ್ರಾಮಾದಾಯ ಚರಾದಾಯ ಹೊರಾದಾಯ ಯಿವು ಮೊದಲಾದ 
ಸಕಲಸ್ಟಾಮೃವನ್ನು . . . ಸುಖದಿಂದನುಭವಿಸಿಕೊಂಡಿಹರು (ಎಕ. 1೪(5), ಪಾಂಡವ. 
[ಹೆಚ್ಚು (ಆ ಪೆರ್ಚು,) * ಬೇಡಿಗೆ] 
ಹೆಚ್ಚುಮಗ್ಗಿ (ನಾ). ಹತ್ತರಿಂದ ಮುಂದಿನ ಮಗ್ಗಿ; ೧೧ ೬೧೧ ಎಂದು 
ಪ್ರಾರಂಭವಾಗುವ ಮಗ್ಗಿ: (9. 1? * ಮಗ್ಗಿ) 
ಹೆಚ್ಚುಲಿಹುಲ್ಲು (ನಾ). ಒಂದು ಬಗೆಯ ಹುಲ್ಲು: ""ಹೆಚ್ಚುಲಿಹುಲ್ಲು, ಬಲ್ಬಜ, 
ಗಂಜಳದ ಹೂ'' (ಸಸ್ಮನಿ. ೫೪). (+ ಹುಲ್ಲು (ಎ ಪುಲ್‌)) 
ಹೆಚ್ಚುವರಿ (ಗು). ೧. ಅಧಿಕವಾದ; ಹೆಚ್ಚಳವಾದ. (ನಾ). ೨. ಅಗತ್ಯಕ್ಕಿಂತ 
ಹೆಚ್ಚಾಗಿ ಮಿಕ್ಕುದು: "ಹೆಚ್ಚುವರಿ; ಉಳಿತಾಯ'' ( $4೫೬. ಸತ್ರಿನಿ. ೮೦). 
ಹೆಚ್ಚು (ಆ ಪೆರ್ಚು,) * - ವರ್ಮಿ! 
ಹೆಚ್ಚೆ (ನಾ). (?) : ಅಚ್ಚುತಾನಂತನೆ ತೋರೋ ಶ್ರೀರೂಪವ ಸಚ್ಚಿದಾನಂದ ತೋರೆನಗೆ 
ಹೆಚ್ಚೆಯು ಮಾಡದೆ ನಿನ್ನ ವನವೆಲ್ಲ ತಿರುಗಿ ಹುಚ್ಚುಮಾಡುವೆನಯ್ಮ ಕ್ಲಿತಿಪತಿಸೇವ್ಮ 
(ವಾದಿಕೀ. ೪೬-೨). 17] 
ಹೆಜೀಬು "ಹೇಜೀಬ' ನೋ. 
ಹೆಜುಂಕ 'ಪೆರ್ಜುಂಕ' ನೋ. 
ಹೆಜ್ಜ 'ವೆಜ್ಜ' ನೋ. 
ಹೆಜ್ಜವಿಡು (ಕ್ರಿ). ತೂತುಮಾಡು; ರಂದ್ರಮಾಡು: ಮಸದು ಒಪ್ಪವ ಇಟ್ಟು 
ಮಾಣಿಕರ ಸುಮಸೂತ್ರವು ಆಡುವಂದದಿ ಹೊಸಮುತ್ತುಗಳ ಹೆಜ್ಜವಿಟ್ಟು ಪೋಣಿಗಿಯ 
| ತೆರದಿ (ನಂದಿಲೀ. ೧-೨೬). [ಹೆಜ್ಜ (ಆ ವೆಜ್ಜ) 4 ಇಡು) 
| ಹೆಜ್ಜಾಜಿ (ನಾ). ಒಂದು ಬಗೆಯ ಜಾಜಿಹೂವಿನ ಗಿಡ ಮತ್ತು ಅದರ ಹೂವು: 


೯೯-೬೭೫; 1722). 


ಹೆಜ್ಜಾರಿಗೆ 


"“ಸಪ್ತಲಾ, ನವಮಾಲಿಕಾ - ೨ ವೀರಜಾಜೀಹುವ್ವಿನ ಗಿಡ, ಹೆಜ್ಜಾಜೀ ಗಿಡ'' (ಸಿದ್ಧಾಂತಿ. | 
[ಆ ಪಿರಿದು * ಜಾಜಿ (ಆ ಜಾದಿ,)) 

ಹೆಜ್ಜಾರಿಗೆ (ನಾ). ಒಂದು ಬಗೆಯ ಮರ: ಕರಂಡಹಣ್ಣಿನ ಗಿಡ, ಕಬಳಿಗಿಡ, ಕಳಾಗಿಡ, | 
ದೊಡ್ಡಕಾವಲಿ, ಹೆಜ್ಜಾರಿಗೆ (ಮೈಔಗಿ ೧೮-೩೨೨). 1< ಪಿರಿದು * ಜಾರಿಗೆ] | 

ಹೆಜ್ಜಾಲ (ನಾ). ಒಂದು ಬಗೆಯ ಮರ; ಕದಂಬವೃಕ್ತ: ಹೆಜ್ಞಾ(ಪಾಕಾಂ. 
ಬ್ರಾ]ಲ ಹೆದ್ದುಂಬರೌದುಂಬುರಂಗಾಲವದೆನಿಸಿ ನಾನಾಭೂಜದೊಗ್ಗಿನಿಂ ಕಾನನಂ 
ಕಣ್ಣೆಸೆದುದು (ಸೋಮಚ. ೩-೨). [ಆ ಪಿರಿದು * ಜಾಲ) 

ಹೆಜ್ಜಾಲೆ (ನಾ). ಒಂದು ಬಗೆಯ ಸಸ್ಕ: "“ಚಿತಃ- ಹೆಜ್ಜಾಲೆ, ಶಬಾಂಗಾರ '' 
(ಓಷಧಿ. ೫೬)... [ಇ ಪಿರಿದು, 4 ಜಾಲ್ಮೆ| 

ಹೆಜ್ಜಿಗಣೆ (ನಾ). ದೊಡ್ಡ ಜಿಗಣೆ, - ಜಿಗಳೆ: ""ದುರ್ನಾಮಾ, ದೀರ್ಥಕೋಶಿಕಾ - 
೨ ಆನೆಗಳ ರಕ್ತವನ್ನು ಹೀರಲುಳ್ಳ ದೊಡ್ಡ ಜಿಗಣೆ ಪೆಸರುಗಳು ಅಂದರೆ ಹೆಜ್ಜಿಗಣೆ'' 
(ಸಿದ್ಧಾಂತಿ. ೯೪). (ಇ ಪಿರಿದು * ಜಿಗಣೆ, (ಎ ಜಿಗುಟ್‌)) 

ಹೆಜ್ಜೀಬ "ಹೇಜೀಬ' ನೋ. 

ಹೆಜ್ಜುಂಕ "ಪೆರ್ಜುಂಕ' ನೋ. 

ಹೆಜ್ಜುಗ್ಗಿ "ಹೆರ್ಜುಗ್ಗಿ' ನೋ. 

ಹೆಜ್ಜೆ 'ಪಜ್ಜೆ' ನೋ. 

ಹೆಜ್ಜೆಕರಕಲು (ನಾ). ಒಂದು ಬಗೆಯ ಸಸ್ಕ : ಮದೈ, ಹೆಜ್ಜೆಕರಕಲು, ಹೆಕ್ಕೆರಕಲು, 
ಸಡ್ಡಿ (ಮೈಣಔಗಿ. ೫೮-೧೧೫೬). (?] 

ಹೆಜ್ಜೆಕೀಳು (ಕ್ರಿ). ಅಡಿಯಿಡು; ಮುಂದೆ ಸಾಗು: ಬಯಲುದಾರಿಯತ್ತ ಹೆಜ್ಜೆಕಿತ್ತರು 
(ದೇವಹೆಂ. ೨೦೪); ಬೇರೆ ಯಾವ ಅಪ್ಪ ಹೇಳಿದ್ದರೂ ನಾನು ಮುಂದೆ ಹೆಜ್ಜೆಕೀಳುತ್ತಿರಲಿಲ್ಲ 
(ಹಳ್ಳಹಾ. ೪೦). (ಹೆಜ್ಜೆ (ಆ ಪಜ್ಜೆ) 4 ಕೀಳು, (ಆ ಕೀಟು್‌,)) 

ಹೆಜ್ಜೆಕುಣಿತ (ನಾ). ಒಂದು ಬಗೆಯ ನೃತ್ಯ: "ರಾವುತರ ದಾಳಿಯ' ನುಗ್ಗಾಟ, 
“ಕಾಳಗದ ಪದ'[ನಾಟೃ)ದ ಹೆಜ್ಜೆಕುಣಿತ, ತಮ್ಮಟದ ತಾಳ, - ಇವು ಒಂದೊಂದೂ 
ಒಂದೊಂದು ಗತ್ತನ್ನು ತೋರಿಸುವುವು (ವಿಚಾಮಂ. ೧೨೬). (ಹೆಜ್ಜೆ (ಆ ಪಜ್ಜೆ) 4 ಕುಣಿತ] 

ಹೆಜ್ಜೆಗಾಣ್‌ (ಕ್ರಿ). ನೆಲೆಯನ್ನು ಕಾಣು, - ಕಂಡುಕೊಳ್ಳು: ನಿಗಮವೀತನ 
ಹೆಜ್ಜೆಗಾಣವು (ಕುವ್ಮಾಅ. ಓರಿಇ. ೧೫-೨೧). [ಹೆಜ್ಜೆ (ಎ ಪಜ್ಜೆ) * ಕಾಣ್‌) 

ಹೆಜ್ಜೆದೆಗಹು (ನಾ). ಅಡಿಯಿಡುವುದು; ನಡಿಗೆ: ಮನುಕುಲಲಲಾಮರ ಮುಂದೆ 
ಸೂಚಿಸಿ ಸುಳಿದವೈ ಹರಿಣಾಳಿ ಸೀತೆಯನೊಯ್ದ ಪಥವಿಡಿದು ಹೊಲಬುಗಾಜರ 
ಹೆಜ್ಜೆದೆಗಹಿನ ಚಲಿತ ಚಪಳದ ಚಾಳಿಯವೊಲ್‌ (ತೊರರಾ. ೩-೧೨-೨). 

ಹೆಜ್ಜೆದೆಗೆ 4 -ಹ್ಮು (ಆ -ಪ್ಲು)) 

ಹೆಜ್ಜೆದೆಗೆ (ಕ್ರಿ). ಅಡಿಯಿಡು; ನಡೆ: ಗುಜ್ಜರ ಗರುವಿಕೆಗೆಟ್ಟನು ಲಾಟನು ಲಜ್ಜೆ 

ಯೋದನು ದ್ರಾವಿಡನು ಹೆ(ಪಾಕಾಂ. ಹ]ಜ್ಜೆದೆಗೆದ ಹಿಂದಕೆ 
ಹೆಜ್ಜೆ (< ಪಜ್ಜೆ) * ತೆಗೆ, 1 

ಹೆಜ್ಜೆನಮಸ್ಕಾರ (ನಾ). ಹರಕೆ ಹೊತ್ತವರು ಮಾಡುವ ಒಂದು ಬಗೆಯ ಸೇವೆ; 
ಪ್ರತಿಯೊಂದು ಹೆಜ್ಜೆ ಇಟ್ಟಾಗಲೂ ಬಗ್ಗಿ ಮಾಡುವ ನಮಸ್ಕಾರ; ಬಾವಿ 
ಅಥವಾ ಕಲ್ಮಾಣಿಯಲ್ಲಿ ಸ್ನಾನಮಾಡಿ ಆ ಜಾಗದಿಂದ ದೇವರ ಗುಡಿಯವರೆಗೂ 
ಒದ್ದೆ ಬಟ್ಟೆಯಲ್ಲಿಯೇ ನಡೆಯುತ್ತ ನಮಸ್ಕಾರ ಸಲ್ಲಿಸುವ ಸೇವೆ: 
ತೋಪಿನಲ್ಲಿಯ ಮೂರ್ತಿಗೆ ಹಣ್ಣುಕಾಯಿ ಮಾಡಿಸಿ, ಅಲ್ಲಿಂದಲೇ ಹೆಜ್ಜೆ-ನಮಸ್ಕಾರ 
ಸುರುವು ಮಾಡಿದಳು (ಗಂಗಾಸಾ. 6೪). (ಹೆಜ್ಜೆ (ಆ ಪಜ್ಜೆ) * ನಮಸ್ಕಾರ! 

ಹೆಜ್ಜೆಪಾಡು (ನಾ). ಜಾಡಿನ ರೀತಿ; ಮಾರ್ಗದ ರೀತಿ: ತಿರುವಯ್ಕಾರಿನ ಸಂತ 
ತ್ಕಾಗರಾಜರು ತುಳಿದ ಹೆಜ್ಜೆಪಾಡನ್ನು ಬಿಟ್ಟು ಹೊಸ ರೀತಿಯಲ್ಲಿ ಇದನ್ನು ರಚಿಸಿದ್ದಾರೆ 
(ಸಂಗೀತ. ೩೬). [ಹೆಜ್ಜೆ (ಆ ಪಜ್ಞೆ) + ಪಾಡು J 

ಹೆಜ್ಜೆಯಿಡು "ಪಜ್ಜೆಯಿಡು' ನೋ. 

ಹೆಜ್ಜೆವಿಡಿ "ಪಜ್ಜೆವಿಡಿ' ನೋ. 

ಹೆಜ್ಜೆಹಾಕು 'ಪಜ್ಜೆಹಾಕು' ನೋ. 

ಹೆಜ್ಜೇನ್‌, ಹೆಜ್ಜೇನು (ನಾ). ೧. ದೊಡ್ಡಜಾತಿಯ ಜೇನುನೊಣ; | 


೧೨೮). 


(ಜೀವಂಸಾಂ. ೧೭-೪೭). 


೮೯೪೮ 


ಹೆಡಗಯ್‌ 


ದೊಡ್ಡಜಾತಿಯ ಜೇನುಹುಳು: ಶಿಲೆಯೋವರಿಯೊಳ್‌ ಹೆಜ್ಜೇನ ಹುಟ್ಟಿ ಸೊಗಯಿಸಿ 
ತೋರ್ಕುಂ (ಸೂಕ್ತಿಸು. ೩-೮೪). ಹೆಜ್ಜೇನು: ೧. ಜೊತೆಗೆ ಅವೆಲ್ಲಾ ಹೆಜ್ಜೇನುಗಳು (ಕಳಹು. 
೬೪). ೨. ಉತ್ತಮ ಮಟ್ಟದ ಜೇನುತುಪ್ಪ; ಉತ್ಪಷ್ಟವಾದ ಜೇನುತುಪ್ಪ: 
ಸಜ್ಜನರ ಸಂಗವದು ಹೆಜ್ಜೇನು ಕೊಡದಂತೆ ದುರ್ಜನರ ಸಂಗದೊಡನಾಟ ಬಚ್ಚಲಿನ 
ರೊಚ್ಚಿನಂತಿಹುದು (ಸರ್ವಜ್ಞ. ೮೦೯). [ಇ ಪಿರಿದ್ಕು *- ಜೇನ್‌ 

ಹೆಜ್ಜೇನು "ಹೆಜ್ಜೇನ್‌ ' ನೋ. 

ಹೆಜ್ಜೇನ್ನೊಣ (ನಾ). ಎ ಹೆಜ್ಜೇನ್‌ ೧: ಮೊರೆದುಲಿವ ನಸರಿ ಮೇಣ್‌ ತುಡುವೆ 
ಮೇಣ್‌ ಹೆಜ್ಜೇನ್ನೊಣಂ (ಶ್ರೀರಾಮಾ. ೧೨೯-೧೧೦). | ಪಿರಿದು *- ಜೇನ್ನೊಣ! 

ಹೆಜ್ಜೊಡರ್‌ 'ಪೆರ್ಜೊಡರ್‌' ನೋ. 

ಹೆಜ್ಜರ (ನಾ). ತೀವ್ರವಾದ ಜ್ವರ: ಹೆಜ್ಜರಕ್ಕೆ ಶುಂಠೀರಸ . . 
ಬಿಳಿಗಾರವರೆದು (ಕೊಡುವುದು) (ಎವೈಎ. ೨೩). 

ಹೆಟ್ಟ್ಯ "ಪೆಂಟೆ' ನೋ. 

ಹೆಟ್ಟ್ನ (ಗು). ಸಂತೋಷಪಟ್ಟ: ಯತ್ತಕ್ಕೆತ್ವಂ - 
(ಶಮದ. ೨೬೪ ಪ್ರಯೋ). [ಆ ಸಂ. ಹೃಷ್ಟ] 

ಹೆಟ್ಟಗೆ 'ಪೆಟ್ಟುಗೆ' ನೋ. 

ಹೆಟ್ಟವೆಳಸು "ಪೆಟ್ಟಮೆಟಸು' ನೋ. 

ಹೆಟ್ಟಹೊಡೆ "ಹೆಂಟೆಹೊಡೆ' ನೋ. 

ಹೆಟ್ಟಿಗ್ಗೆ 'ಪೆಟ್ಟುಗೆ' ನೋ. 

ಹೆಟ್ಟಗ್ನೆ (ನಾ). ದೊಡ್ಡಗಾತ್ರದ ತೊಲೆ; ದೊಡ್ಡ ದಿಮ್ಮಿ : ಬಟ್ಟತಲೆಯವನಾದರೆ 

20) ಹೆಟ್ಟಿಗೆ ಹೊತ್ತಾನೇ? (ಗಾದೆ). 1 ಹೆಟ್ಟ] 

ಹೆಟ್ಟಿಸು "ಪೆಟ್ಟಿಸು' ನೋ. 

ಹೆಟ್ಟು 'ಪೆಟ್ಟು' ನೋ. 

ಹೆಟ್ಟುಗೆ 'ಪೆಟ್ಟುಗೆ' ನೋ. 

ಹೆಟ್ಟೆ "ಪೆಂಟೆ' ನೋ. 

25 | ಹೆಡ್‌ಗುಮಾಸ್ತ, ಹೆಡ್‌ಗುಮಾಸ್ತೆ (ನಾ). ಲೆಕ್ಕ ಬರೆಯುವವರಲ್ಲಿ ಮುಖ್ಯ 
ಗುಮಾಸ್ತ: ಆಚೆ ಮನೆ ತಾಲ್ಲೂಕುಹೆಡ್‌ಗುಮಾಸ್ಟು, - ಅವರ ಸಂಬಳ ನಲವತ್ತು 
ರೂಪಾಯಂತೆ (ನವೀ. ೪೧); ಹೆಡ್‌ಗುಮಾಸ್ತರು ಕತ್ತೆತ್ತಿ ನೋಡಲಿಲ್ಲ (ನಟಸಾ. ೧). 
ಹೆಡ್‌ಗುಮಾಸ್ತೆ: ಶ್ರೀನಿವಾಸರಾಯರು . . . ಹೆಡ್‌ಗುಮಾಸ್ತೆಯರಾಗಿ ಉಳಿದರು 
(ಮಹಾಗ. ೩); ಹೆಡ್‌ಗುಮಾಸ್ತೆ ರಾಮಣ್ಣನವರು . . . ಹರಟೆ ಹೊಡೆಯುತ್ತಿದ್ದರು 
(ಕಳಹು. ೧೦೩). (ಹೆಡ್‌, (P €- ಇಂ. 6೩6) *-' ಗುಮಾಸ್ತ! 

ಹೆಡ್‌ಗುಮಾಸ್ತೆ "ಹೆಡ್‌ಗುಮಾಸ್ತ' ನೋ. 

ಹೆಡ್‌ಮುನಶಿ, ಹೆಡ್ಮುನಶಿ (ನಾ). ಎ ಹೆಡ್‌ಗುಮಾಸ್ತ: ನೀವೂ ಒಬ್ಬರು 
ಹೆಡ್‌ಮುನಶಿ ಆಗಿದೀರಲ್ಲ ಯಾಕೇಂತ? (ನಮೋ. ೪೦). ಹೆಡ್ಮುನಶಿ: "ಹೆಡ್ಮುನಶೀತನ' 
ಪರಾ. (ಹೆಡ್‌, (8 €- ಇಂ. 11086) 4 ಮುನಶಿ] 

35 |ಹೆಡ 'ಪೆಡ' ನೋ. 
|ಹೆಡಕಟ್ಟು (ಕ್ರಿ). ಕೈಗಳನ್ನು ಬೆನ್ನಿನ ಹಿಂದೆ ಸೇರಿಸಿ ಕಟ್ಟು; ಹೆಡಮುರಿಗೆ 

ಹಾಕು: ಬಂದೆಯ ಕಲಿಕಾಮನ ಹೆಡಕಟ್ಟಿ ತಂದೆಯ (ತ್ರಿಭುತಿ. ೧೯-೫). 
[ಹೆಡ (ಆ ಪೆಜಗು ) * ಕಟ್ಟು | 
ಹೆಡಕಟ್ಟು 'ಪೆಡಗಟ್ಟು' ನೋ. 

ಇ | ಹೆಡಕತ್ತು (ನಾ). ಕತ್ತಿನ ಹಿಂಭಾಗ; ಹೆಡಕು : ಎರಡುಗಯ್ಯ ನಾಲ್ವೆರಲ ನಡನಡುವೆ 
ಪೆಣಕೆಯೊಳಿಟ್ಟು ಹೆಡಕತ್ತಿಲಿರದಿಟ್ಟು ತೂನೆ ಬಾರದೊಡೆ ಶುಭವವು (ವೀಶೈಪು ೪-೨೪-೨೪); 
ಮದ್ದು ಸಂಕಟವ ಹೆಚ್ಚಿಸಲು ಹೆಡಕತ್ತ ಗುದ್ದಿಕೊಳುತಿಹನು (ಸರ್ವಜ್ಞ ೧೨೯೫). 
"ಹೆಗ್ಗತ್ತು' ಹೋ. [ಹೆಡ (ಆ ಪೆಆಗು) *- ಕತ್ತು (ಆ ಕಟ್ಟು)) 

ಹೆಡಕು 'ಪೆಡಕು' ನೋ. 

55 | ಹೆಡಗಟ್ಟು 'ಪೆಡಗಟ್ಟು' ನೋ. 

| ಹೆಡಗಯ್‌ 'ಪೆಡಂಗೆಯ್‌' ನೋ. 


5 


, ತ್ರಿಕಟುಕ, 
(< ಪಿರಿದು, * ಜ್ವರ! 


ಹೃದಯ-ಹೆದೆಯ; ಹೃಷ್ಟ-ಹೆಟ್ಟ 


30 


ಹೆಡಗಿಚು 


ಹೆಡಗಿಚು(? ). (7) (2): ನಡುಚವುಕಿಗೆಗೆ ಬಿಗಿದ ತೊಲೆಯ ಪೊಅವಳಸಿನುಗ್ಗಡದ 
ನಾನಾವರ್ಣ ಚಿತ್ರಪತ್ತಿಕೆಗಳಂ ಹೆಡಗಿಚಿದ ತನ್ನ ಸುತ್ತಿದ ಪಳುಕುವಿತ್ತಿಯೊಳು 
ಮಾರ್ಪೊಳೆಯಲು (ಚೇರವು. ೫-೧೨). (೦) 

ಹೆಡಗಡಿ "ಪೆಡಗುಡಿ' ನೋ. 

ಹೆಡಗುಡಿಗಟ್ಟು 'ಪೆಡಗುಡಿಗಟ್ಟು' ನೋ. 

ಹೆಡಗೆ "ಪೆಟ್ಟಿಗೆ' ನೋ. 

ಹೆಡಗೆಗೋಂಟೆ (ನಾ). ಬುಟ್ಟಿಯಾಕಾರದ ಕೋಟೆ: ಕೋಂಟೆಗೆ -ತಟಗೋಂಟೆ, 
ಧೂಳಿಕೋಂಟೆ, ಹತ್ತುಗೋಂಟೆ, ಹೆಡಗೆಗೋಂಟೆ (ಶಮದ. ೨೯೮ ಪ್ರಯೋ): ಮಿಸುಗುವ 
ಹೆಡಗೆ [ಪಾಠಾಂ. ಮಿಸುಗುವೆಡ, ಮಿಸುಪ ಹೆದೆ]ಗೋಂಟೆ ತಳಿಗೋಂಟೆಯು ಸುತ್ತು ಗೋಂಟೆ 
(ಕಬ್ಬಿಕ್ಕೆ . ೯೮)... [ಹೆಡಗೆ ( ಪೆಟ್ಟಿಗೆ) 3- ಕೋಂಟೆ] 

ಹೆಡಗೆಬಳ್ಳಿ "ಹೆಜಗೆವಳ್ಳಿ' ನೋ. 

ಹೆಡಗೆವಳ್ಳಿ, ಸ`:ಗೆಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ: ಹೆಡಗೆವಳ್ಳಿಯ ಸೀಳಿ 
ಸಲಕಂ ಬಿಗಿದು ಕಟ್ಟಿ. .. ವಿರಚಿಸಿದರಾಶ್ರಮವನು (ಶ್ರೀರಾಮಾ. ೧೯೬-೬೦). ಹೆಡಗೆಬಳ್ಳಿ: 
ತಾನು ಹೆಡಗೆಬಳ್ಳಿ ಹುಡುಕುತ್ತಾ . . . ಬಂದಿದ್ದನೆಂದೂ ತಿಳಿಸಿ (ಮಲೆಮ. ೫೭೯). 

[ಹೆಡಗೆ ? 4 ಬಳ್ಳಿ] 

ಹೆಡಗೈ "ಪೆಡಂಗೆಯ್‌' ನೋ. 

ಹೆಡತಲೆ "ಪೆಡಂದಲೆ' ನೋ. 

ಹೆಡದಲೆ "ಪೆಡಂದಲೆ' ನೋ. 

ಹೆಡಮಂಡೆ (ನಾ). ತಲೆಯ ಹಿಂಭಾಗ; ಹೆಡತಲೆ : ತೊಡರ್ದೊಡರಾತಿಭೂಭುಜರ 
ಬೆಂದೊವಲಂ ಹೆಡಮಂಡೆಗೆತ್ತಿ (ಎಕ. ೫1 ದಾವಣ. ೩೫-೨೬; ಸು. 1160); ಗಂಡುಗಲಿ ಕೈ 
ಮುರಿದವೊಲು ಹೆಡ([ಪಾಶಾಂ. ಡೆ]ಮಂಡೆಯನು ತುಟ್‌ಸುತ್ತ . . . ಸುಯ್ದನಡಿಗಡಿಗೆ 
(ನಿಭಾಗ. ೮-೧೦-೫೧). [ಹೆಡ («ಆ ಪೆಜಗು) + ಮಂಡೆ] 

ಹೆಡಮುಡಿ (ನಾ). ೧. ಕೈಗಳನ್ನು ಹಿಂದಕ್ಕೆ ಸೇರಿಸಿ ಹಾಕುವ ಕಟ್ಟು,- ಗಂಟು; 
ಹಿಂಗಟ್ಟು: ಅಡವಿಯೊಳು ಪಾಂಡವರ ಬೇಟೆಗೆ ನಡೆದು ಬಂದೊಡೆ ಮುನಿದು ಖಚರನು 
ಹೆಡಮುಡಿಯ ಬಿಗಿದಡರಿದನು (ಕುವ್ಮಾಉ. ಓರಿಇ. ೯-೪೩); ರುಡಿದು ಸೆಳೆದನು ಬಾಲದಲಿ 
ಹೆಡಮುಡಿ ಬಿಗಿದನು (ಕಾಶಿರಾ. ೧೫-೬). ೨. ತಲೆಯ ಹಿಂಭಾಗದಲ್ಲಿರುವ 
ಕೂದಲು: ಹೆಡಮುಡಿ ಹೆಳಲ್ಹಾಕಿ (ಕನ್ನಜಾ. ೩೭೮). 

(ಹೆಡ (ಆ ಪೆಜಗು) *- ಮುಡಿ ./ ತುಳು. ಹೆಡಮುಡಿ) 

ಹೆಡಮುಡಿಕಟ್ಟು (ಕ್ರಿ). ಕೈಗಳನ್ನು ಹಿಂದಕ್ಕೆ ಸೇರಿಸಿ ಕಟ್ಟು: ಹಡೆದವರ ನುಡಿಗೆ 
ಬಯ್ಕುತಲಿಪ್ಪ ಕಡುಪಾಪಿಗಳ ಹೆಡಮುಡಿಕಟ್ಟ ತಾ (ಕರ್ನಾಕ. ೧೯೫); ಹೆಡಮುಡಿ ಕಟ್ಟಿದರು 
(ಈಕಥೆ. ೧೦).  (ಹೆಡಮುಡಿ + ಕಟ್ಟು] 

ಹೆಡಮುಡಿಬಿಗಿ (ಕ್ರಿ). ಕೂದಲನ್ನು ಒಟ್ಟುಗೂಡಿಸು, - ಸೇರಿಸು: ಕೆನ್ನೀಗೆ 
ಕುರುಳು ಮುತ್ತಿಟ್ಟು ದಿನವೇಸು ಹೆಡಮುಡಿಬಿಗಿದು ಹೆಳಲ್ಹಾಕಿ (ಮೂರ್ತಿಕಾ. ೪೧ - ೧೬). 

(ಹೆಡಮುಡಿ + ಬಿಗಿ] 
ಹೆಡಮುರಿ (ನಾ). ಹೆಡಮುಡಿ; ಹಿಂಗಟ್ಟು: (ಅನಂನಾ). 
[ಹೆಡ (< ಪೆಜಗು) 4 ಮುರ್ಕಿ (ಆ ಮುರಿವು)) 

ಹೆಡಮುರಿಕೆ "ಹೆಡಮುರಿಗೆ' ನೋ. 

ಹೆಡಮುರಿಕೆಕಟ್ಟು (ಕ್ರಿ). ಎ ಹೆಡಮುಡಿಕಟ್ಟು: ಹಿಡಿಯಿರಿ ಹಿಡಿಯಿರಿ ಅವನನ್ನು 
ಹೆಡಮುರಿಕೆಕಟ್ಟಿರಿ (ಮುಂಬಯಿ. ೩-೧೨೨). [ಹೆಡಮುರಿಕೆ (ಎ ಹೆಡಮುರಿಗೆ) 4 ಕಟ್ಟು] 

ಹೆಡಮುರಿಕೆಬಿಗಿಸು (ಕ್ರಿ). ಎ ಹೆಡಮುಡಿಕಟ್ಟು: ನಮ್ಮ ಹೆಸರು ತೆಗೆದರೆ ನಿಮ್ಮ 
ಹೆಡಮುರಿಕೆ ಬಿಗಿಸೇವು ಹಬ್ಬಿ ೨೧೨). 

[ಹೆಡಮುರಿಕೆ (ಆ ಹೆಡಮುರಿಗೆ) 4 ಬಿಗಿಸು (ಆ ಬಿಗಿಯಿಸು)] 

ಹೆಡಮುರಿಗೆ, ಹೆಡಮುರಿಕೆ (ನಾ). ಎ ಹೆಡಮುಡಿ ೧: "ಹೆಡಮುರಿಗೆಕಟ್ಟು' 
ಪರಾ. ಹೆಡಮುರಿಕೆ: ಶಾನುಭೋಗರಿಗೆ ಹೇಳಿ ಅವನ ಹೆಡಮುರಿಕೆ ಯಾಕೆ 
ಬಿಗಿಸಬಾರದು ಅಂತೀನಿ (ಜಿವರಿ. ೮೬)... [ಹೆಡ (ಆ ಪೆಅಗು) *- ಮುರಿಗೆ ] 

ಹೆಡಮುರಿಗೆಕಟ್ಟು (ಕ್ರಿ). ೧. ವ ಹೆಡಮುಡಿಕಟ್ಟು: ಹೆಡಮುರಿಗೆಕಟ್ಟಿ ಹೊಡೆದರೂ 


೮೯೪೯ 


26 


45 


ಹೆಡೆಮುಚ್ಚು 


ಅವರಿಗೆ ನಾಚಿಕೆ ಬರುವದಿಲ್ಲ (ಎಡಹೆ. ೯೬);ನೀನು ಮತ್ತೆ ಚೀರಿದೆಯಾದರೆ ಹೆಡಮುರಿಗೆ 
ಕಟ್ಟುತ್ತೇವೆ (ದಲಿಕು. ೩೬). ೨. ಅಡ್ಡಿಬರು; ತಡೆಯುಂಟಾಗು (7): ನೂರು 
ಜಂಜಾಟಗಳು ಹೆಡಮುರಿಗೆಕಟ್ಟಿದರು ಗೆಳೆತನವೆ ಬಾ ಬಾರ ಎಂದುಸುರುವೆ ! (ಭಾವಜೂ 
೨೦-೩೯೧). (!ಹೆಡಮುರಿಗೆ + ಕಟ್ಟು ] 

ಹೆಡಮೆಟ್ಟು "ಪೆಡಂಮೆಟ್ಟು' ನೋ. 

ಹೆಡಲಿಗೆ 'ಪಡಲಿಗೆ' ನೋ. 

ಹೆಡಲು (ನಾ). ೧. ತೆಂಗಿನ ಗರಿ, - ಸೋಗೆ: ತೆಂಗಿನ ಹೆಡಲು ಅಡಕೆಸೋಗೆ 
ಮೊದಲಾದವು ನೊರೆಗರೆಯುತ್ತಿದ್ದ ನೀರಿನಲ್ಲಿ ಭಯಂಕರವೇಗದಿಂದ ಓಡುತ್ತಿರುವ 
ನೋಟ ಹೆದರಿಕೆ ಹುಟ್ಟಿಸಿತ್ತು (ಮಲೆಮ. ೭೨೧). ೨. ಬಾಳೆಯ ಎಲೆ: ಬಾಳೆಯ ಹೆಡಲು 
ಆಘಾತಕ್ಕೆ ತತ್ತರಿಸಿ ಮೇಲಕ್ಕೂ ಕೆಳಕ್ಕೂ ಉಯ್ಯಾಲೆಯಂತೆ ತೂಗಿತ್ತು (ಕಾನೂರು. ೩೪); 
ಹೆಡಲನ್ನು ಬೀಸಿ ನಿಂತಿರುವ ಬಾಳೆಯ ಗಿಡಗಳು . . . ಅವನ ಮನಸ್ಸನ್ನು ಸ್ವಲ್ಪ 
ಹರ್ಷಗೊಳಿಸುವುದು (ದುಂಬಕ. ೪೨). [ಇ ಹೆಡೆ] 

ಹೆಡವೆಣ್ಣೆ (ನಾ). (7): ಸಿದ್ದಿವಿನಾಯಕದೇವರ ಪೂಜೆ ನೇವೇದ್ಮ ಹೆಡವೆಣ್ಣೆ 
ಸಾರಣೆಯಿಂತಿನಿತುಂ ನಡೆವಂತಾಗಿ (ಕೊಲ್ಹಾಶಾ. ೧೩-೪೮; 1166). (7) 

ಹೆಡಶಿರ (ನಾ). ಎ ಹೆಡಮಂಡೆ : ಗಗನದಿಂದುರವಣಿಸಿ ಬಂದು ಹೆಡಶಿರಕೆ ವದೆಯಲು 
(ನವಮೋ. ೧೨-೯೨). ([ಹೆಡ (ಆ ಪೆಜಗು) ೬ ಶಿರ) 

ಹೆಡಸು "ಪೆಡಸು' ನೋ. 

ಹೆಡಳಗೆ "ಪಡಲಗೆ' ನೋ. 

ಹೆಡಿಗೆ "ಪೆಟ್ಟಿಗೆ' ನೋ. 

ಹೆಡಿಗೆಜಾತ್ರೆ (ನಾ). ಬಗೆಬಗೆಯ ಭಕ್ಕಗಳನ್ನು ದೊಡ್ಡ ದೊಡ್ಡ ಬುಟ್ಟಿ 
ಗಳಲ್ಲಿಟ್ಟುಕೊಂಡು ದೇವರ ಉತ್ಸವದೊಂದಿಗೆ ಒಯ್ದು, ದೇವಾಲಯದಲ್ಲಿ 
ನೈವೇದ್ಶ ಮಾಡುವ ಒಂದು ಹಬ್ಬ: ಸಪ್ತಾಹದ ಕೊನೆಯ ದಿವಸ ಹೆಡಿಗೆಜಾತ್ರೆ 
(ಕಪು. ೬-೧೭). [ಹೆಡಿಗೆ (« ಪೆಟ್ಟಿಗೆ) -- ಜಾತ್ರೆ) 

ಹೆಡೆ "ಪೆಡೆ' ನೋ. 

ಹೆಡೆಗಳ್ಳಿ (ನಾ). ಅಗಲವಾದ ಎಲೆಗಳುಳ್ಳ ಒಂದು ಬಗೆಯ ಕಳ್ಳಿಗಿಡ: 
ಮಾಂಗಳ್‌ ಕಡಿದಾಯೆಡೆಗಂ . . . ಹೆಡೆಗಳ್ಳಿಯಯೆಲೆಯನಿಕ್ಕಿ ಕಟ್ಟುವುದು (ಖಮದ. 
೧೩-೧೦೧). (ಹೆಡೆ ( ಪೆಡೆ) 4 ಕಳ್ಳಿ] 

ಹೆಡೆದೂಗು (ನಾ). ಹೆಡೆಯ ಓಲಾಟ; ಹೆಡೆಯು ಅತ್ತಿಂದಿತ್ತ ಚಲಿಸುವಿಕೆ: 
ಸರ್ಸನು ಹಕ್ಕಿಯನ್ನು ತನ್ನ ಹೆಡೆದೂಗಿನ ವಿಷಮೋಹನಕ್ಕೆ ಸಿಕ್ಕಿಸಿಕೊಂಡು, ಕಡೆಗೆ 
ನುಂಗಿಕೊಳ್ಳುವಂತೆ (ಮಂತ್ರಶ. ೭೬-೧). [ಹೆಡೆ ( ಪೆಡೆ) 4 ತೂಗ್ಗು (ಆ ತೂಂಕ್ಕು)) 

ಹೆಡೆನಲಿ (ಕ್ರಿ). (ಆಲಂ) ತಲೆಯನ್ನು ಓಲಾಡಿಸು, - ತೂಗು: ಆ ಚಂದ್ರನಖಿ, 
ಹೂವಿನಾಕೃತಿವೆತ್ತ ಹಾವಿನಂದದಿ ನಿಂತು ಹೆಡೆನಲಿಯುತಿರೆ (ಶ್ರೀರಾಮಾ. ೨೦೮-೩೧೭). 

[ಹೆಡೆ (< ಪೆಡೆ) 4 ನಲಿ] 

ಹೆಡೆನಾಗ (ನಾ). ಹೆಡೆ ಎತ್ತಿರುವ ನಾಗರಹಾವು: ನುಡಿಯಲ್ಲಿ ಎಚ್ಚತ್ತು 
ನಡೆಯಲ್ಲಿ ತಪ್ಪಿದಡೆ ಹಿಡಿದಿರ್ದ ಲಿಂಗ ಹೊಡಮರಳಿ ಕಟ್ಟುವ ಹೆಡೆನಾಗ ನೋಡ 
(ಸರ್ವಜ್ಞ. ೧೮೬). (ಹೆಡೆ (ಆ ಪೆಡೆ) ೬ ನಾಗ] 

ಹೆಡೆಬಿಡು (ಕ್ರಿ). ಹೆಡೆಯನ್ನು ಅಗಲವಾಗಿ ತೆರೆ, - ಬಿಚ್ಚು: ಹೆಡೆಬಿಟ್ಟ ಹಾವು 
ಗಳಂತಿದ್ದ ಆ ಬಿಲ್ಲುಗಳನ್ನು ನೋಡಿ ಉತ್ತರನು ಭಯಚಕಿತನಾಗಿ. . . ಕೇಳುತ್ತ ಬಂದನು 
(ವಚಭಾ. ೨೦೭). [ಹೆಡೆ (ಆ ಪೆಡೆ) *- ಬಿಡು) 

ಹೆಡೆಮಟ್ಟೆ (ನಾ). ತೆಂಗಿನ ಗರಿಯ ಬುಡದಲ್ಲಿರುವ ಹಾವಿನ ಹೆಡೆಯಾಕಾರದ 
ಭಾಗ; ಗೊದಮೊಟ್ಟೆ : ತೆಂಗಿನ ಹೆಡೆಮಟ್ಟೆಗಳನ್ನು ತಂದು ಚೀಲದ ಮೇಲೆ ಹೇರಿದರು 
(ನನ್ನೂರು. ೨೧೧). (ಹೆಡೆ (ಎ ಪೆಡೆ) * ಮಟ್ಟೆ] 

ಹೆಡೆಮಣಿ "ಪೆಡೆವಣಿ' ನೋ. 

ಹೆಡೆಮುಚ್ಚು (ಕ್ರಿ). ೧. ಹೆಡೆಯನ್ನು ಆಡಗಿಸಿಕೊಳ್ಳು, - ಮುದುರಿಸು: ಹಾವು 
ಹೆಡೆಮುಚ್ಚಿಕೊಂಡು ಸರಸರನೆ ಹೊರಟುಹೋಯಿತು ರೂಢಿ). ೨. (ಆಲಂ) 
ಪ್ರಕಟಿಸದಿರು; ತೋರಗೊಡದಿರು: ಪ್ರತಿಭಾನದೃಷ್ಟಿಯಲ್ಲಿ ವಸ್ತುವಿನ ಸೌಂದರ್ಯ 


ಹೆಡೆಯೆತ್ತು 


ವನ್ನು ಪರಿಭಾವಿಸಿದಾಗ ನಮ್ಮ ಬಯಕೆಗಳು ಹೆಡೆಮುಚ್ಚುತ್ತವೆ (ಸೌಂದಸ. ೬೪). 
[ಹೆಡೆ ( ಪೆಡೆ) 3- ಮುಚ್ಚು] 
ಹೆಡೆಯೆತ್ತು 'ಪೆಡೆಯೆತ್ತು' ನೋ. 
ಹೆಡೆವಣಿ "ಪೆಡೆವಣಿ' ನೋ. 
ಹೆಡ್ಡ (ನಾ). ೧. ತಿಳಿಗೇಡಿ; ಮೂರ್ಯ: ಎಡೆಯಂತರದಲ್ಲಿ ಮಲಿನವ ಧರಿಸಿ 
ಹೆಡ್ಡರಾದಿರಿ (ಉರಿವೆ. ೨೨೪); ಹೆತ್ತನನಜ್‌ಯದ ಹೆಡ್ಡರಿರಾ . . . ನಿಮ್ಮೊಡನೆ ನುಡಿವುದೆ 
ಕಷ್ಟಂ (ವಾಗೀರ. ದೇ. ೨೬೫-೬); ಜಾಣೆ ಹೆಡ್ಡನು ಕೂಡಲಿಹುದದು ವೀಣೆಗೆ ನೇಣ ಬಿಗಿದು 
ಮಿಡಿದಂತೆ (ಭಂಚ. ೭-೧೪). (ಗು). ೨. ತಿಳಿಗೇಡಿಯಾದ; ಬುದ್ಧಿಯಿಲ್ಲದ: ಈ 
ಪಿಚ್ಚ ಬ್ರಾಹ್ಮಣನನೀ ಹೆಡ್ಡವೃದ್ಧನಂ ತಂದವರಾರೊ ನೂಂಕು ನೂಂಕೆನಲ್‌ (ನಂಬರ. 
೬-೧೦೦). [ಆ ಎಡ್ಡ. 1 ತುಳು. ಹೆಡ್ಡ] 
ಹೆಡ್ಡ (ನಾ). ಒಂದು ಬಗೆಯ ಸಸ್ಕ: ಹೆತ್ತೇಗ . . . ದೊಡ್ಡ ಕಡಗ, ಹೆಡ್ಡ 
(ಮಡಗಿ. ೩-೪೦). (0) 
ಹೆಡ್ಡತನ (ನಾ). ತಿಳಿಗೇಡಿತನ; ಮೌಢ್ಯ: ದುರ್ಬೊಧರಂ ಕೂಡಿಕೊಂಡು ಸುತ್ತಂ 
ಸುಳಿದು . . . ಹೆಡ್ಡತನದಿಂ ಪರಿದು ನಾಯ್ದಾಲನುಂಬಂತೆ (ಪಂಡೋರ. ಹ. ೫೦೨-೨೬); 
ಹೆಡ್ಡತನ ದುಶ್ಲಿಂತಾನಲಜ್ವಾಲೆಗೀಡಾಗಲೇಕೆ (ಕೊಟ್ಟೂಬ. ೧೨-೩೯). (ಹೆಡ್ಡ, - ತನ] 
ಹೆಡ್ಡಯಿಸು "ಹೇಡೈಸ್ಕು' ನೋ. 
ಹೆಡ್ಡವೆಣ್‌ (ನಾ). ದಡ್ಡ ಹೆಂಗಸು; ದಡ್ಡಿ. 
ಹೆಡ್ಡವೆಂಗಳು, ಹೆಡ್ಡಹೆಂಗಳು (ಬಹುವ) : ಹೆಡ್ಡವೆಂಗಳ ನೃತ್ಯವೇನೆಂದು ಮಂತ್ರಿಯ 
ಗಡ್ಡವೊಂದನೆ ನೋಡುತಿದ್ದ (ಭರಚ. ೧೪-೩೭); ಅವರೇನು ಲೋಕದ ಹೆಡ್ಡಹೆಂಗಳೆ 
(ಭರಟೆ. ೪-೫೯). (ಹೆಡ್ಡ, + ಪೆಣ್‌] 
ಹೆಡ್ಡಾಟ (ನಾ). ಮೂರ್ಪತನ; ತಿಳಿಗೇಡಿತನ: ನೋಡಿರೆ ನಮ್ಮ ಕಂಸನ 
ಹೆಡ್ಡಾಟವನಾಡ ಕೊಲುವ ಮಾಳ್ಕೆಯೊಳು ರೂಢಿಸಿದೀ ದ್ವಿರದವ ಕೊಂದಗೆ ಮಲ್ಲರೀಡೆ 
ಯೆಂದೆಲ್ಲರುಲಿಯಲು (ನೇಮಿಸಂ. ೧೬-೧೦೮); ಭಂಡೀ ಭಂಡಾಟ ಹೇರು ಹೆಡ್ಡಾಟ 
ತಲೆಹೊರೆ ಪರಮ ಸುಖ (ಗಾದೆ). [ಹೆಡ್ಡು + ಆಟ] 
ಹೆಡ್ಡಾಳು (ನಾ). ತಿಳಿಗೇಡಿಯಾದ ವ್ಯಕ್ತಿ: ಹೆಡ್ಡಾಳಾದರೂ ಒಡ್ಡಾಳಾಗಿರಬೇಕು 
(ಗಾದೆ). (ಹೆಡ್ಡು 4 ಆಳು (ಆ ಆಳ್ಕ್‌)) 
ಹೆಡ್ಡಿ (ನಾ). ಇ ಹೆಡ್ಡವೆಣ್‌: ಉತ್ತಮವಸ್ತುವನ್ನು ಆಯ್ಕೆ ಮಾಡಲಾರದ ಹೆಡ್ಡಿಯೇ 
ಅವಳು? (ಸ್ಪಪ್ನಹೊ. ೨೩೫); ಅಷ್ಟೂ ತಿಳಿಯದ ಹೆಡ್ಡಿಯೇನಾಕೆ? (ತ್ಮಾಗವು. ೭೦). 
(ಹೆಡ್ಡ, 4 - ಇ) 
ಹೆಡ್ಡು (ನಾ). ೧. ವ ಹೆಡ್ಡತನ: ಎಷ್ಟು ಕಾದಿದನೆನಲೈಯಾ ಹೆಡ್ಡುಂಟೆ ವೀರೇಶಗೆಣೆಯೆ 
ಹರಿಯಕಟ . . .ಎನಲ್ಕೆ (ವೀಶೈಪು. ೭-೧೭-೧೩); ಜಡದೇಹಿಗಳಂತೆ ಮಾತಾಡುವ ಹೆಡ್ಡು 
ಬಿಡದಿದೆ ನಿಮಗೆ (ಮೋಹತ. ೩೬-೨೧೩). ೨. ಏನೂ ತಿಳಿಯದ ವ್ಯಕ್ತಿ; ಮೂರ್ಬ 
ವ್ಯಕ್ತಿ: ನೀನು ಬರಿ ಹೆಡ್ಡು. ಪೂರ್ವಾಪರವಿಚಾರವನ್ನರಿತು ಸ್ಥಿತಿಗತಿಯನ್ನೂಹಿಸುವ 
ಸಾಮರ್ಥ, ಎಳ್ಳಷ್ಟೂ ನಿನ್ನಲ್ಲಿಲ್ಲ! (ಕುರುಕಾ. ೧೭೩). (ಹೆಡ್ಡ * -ಉ್ಬು] 
ಹೆಡ್ಡುತನ (ನಾ). ಎ ಹೆಡ್ಡತನ: ನನ್ನ ಈ ಹೆಡ್ಡುತನವು ನನ್ನ ಯಜಮಾನರಿಗೆ 
(ಪತಿದೇವರಿಗೆ) ಮೆಚ್ಚುಗೆಯಾಗುತ್ತಿರಲಿಲ್ಲ (ಕಲಕ. ೪6); ಪರೋಪಕಾರವೆಂಬುದು ಒಳ್ಳೆಯ 
ಶೀಲವೆನಿಸುವ ಬದಲು ಹೆಡ್ಡುತನ, "ಭೋಳೆತನ' ಆಗಿಬಿಡುತ್ತದೆ (ಜಾರುದಾ. ೭೨). 
(ಹೆಡ್ಡು + - ತನ] 
ಹೆಡ್ಡುಬುದ್ದಿ (ನಾ). ಎ ಹೆಡ್ಡತನ: ಮತಾಂತರದ ಮಹತ್ವ ಅವನ ಹೆಡ್ಡುಬುದ್ದಿಗೆ 
ಹೊಳೆದಿರಲಿಲ್ಲ (ಕುಡಿಕೂ. ೨೧೮). [ಹೆಡ್ಡು * ಬುದ್ದಿ) 
ಹೆಡ್ಡೆ (ನಾ). ಎ ಹೆಡ್ಡವೆಣ್‌: ಬೆಳ್ಳೆ, ಹೆಡ್ಡೆ, ಎಗ್ಗೆ (ಶಬ್ದಾನು. ೧೯೭ ಪ್ರಯೋ); ದಡ್ಡತನದಿ 
ಹೀಗೆ ಹೆಡ್ಡೆಯಾಗಿರುವಂತ ಮಡ್ಡಿಯಾದರೆ ನಿನ್ನ ನೆನೆಯೆ (ಕಪೋತ. ೧೪-೫೦). 
(ಹೆಡ್ಡ, * - ಎ] 
ಹೆಡ್ಸೈಸು "ಹೇಡೈಸು' ನೋ. 
ಹೆಡ್ಡೆಸ್ಮು "ಹೇಡೈಸ್ಮು' ನೋ. 
ಹೆಡಾ.ಸರು "ಹೆಡ್ಮಾಸ್ತರು' ನೋ. 


೮೯೫೦ 


ಶ್ರಿ 


ಕಿ 


& 


ಹೆಣನುಂಗಿ 


ಹೆಡ್ಮಾಸ್ಟ್ರು "ಹೆಡ್ಮಾಸ್ತರು' ನೋ. 

ಹೆಡ್ಮಾಸ್ತರು, ಹೆಡ್ಮಾಸ್ಟರು, ಹೆಡ್ಮಾಸ್ಬ,ಹೆಡ್ಮೇಷ್ಟ್ರು, (ನಾ). 
ಮುಖ್ಕೋಪಾಧ್ಮಾಯ: ಬಂದ ಕೂಡಲೇ ನಿಲ್ಲಲಿಕ್ಕೆ ನೀವೇನು ಹೆಡ್ಮಾಸ್ತರೇ? 
(ಹನ್ನೊಂದ. ೫೭). ಹೆಡ್ಮಾಸ್ಟರು: ದಿನಬೆಳಗೆದ್ದರೆ ರಜಾ ಎಂದರೆ ಆ ಹೆಡ್ಮಾಸ್ಟರು 
ಸುಮ್ಮನೆ ಬಡಕೊಳ್ಳುತ್ತಾನೆ (ರಾಗಿಣಿ. ೨. ಹೆಡ್ಮಾಸ್ಟ್ರ್ರು: ಹೆಡ್ಮಾಸ್ಟ್ರು, ಒಂದು 
ಸರ್ಟಿಫಿಕೇಟನ್ನ ಕೊಡಬೇಕು (ಮುಂಗಾಮು. ೩೪). ಹೆಡ್ಮೇಷ್ಟು: ಆ ಶಾಲೆಯ 
ಹೆಡ್ಮೇಷ್ಟು) ನಿವೃತ್ತರಾದರು (ರೂಢಿ). 1 ಇಂ. Head Master] 

ಹೆಡ್ಮುನಶಿ "ಹೆಡ್‌ಮುನಶಿ' ನೋ. 

ಹೆಡ್ಮುನಶೀತನ (ನಾ). ಮುಖ್ಯಗುಮಾಸ್ತೆಯ ಹುದ್ದೆ : ಏನಾಗಿದೆ ನನ್ನ ಹೆಡ್ಡುನಶೀ 
ತನಕ್ಕೆ? (ನವೀ. ೪೧). ([ಹೆಡ್ಮುನಶಿ (ಆ ಹೆಡ್‌ಮುನಶಿ) * - ತನ] 

ಹೆಡ್ಮೇಷ್ಟು "ಹೆಡ್ಮಾಸ್ತರು' ನೋ. 

ಹೆಣ್‌ "ಪೆಣ್‌' ನೋ. 

ಹೆಣ "ಪೆಣ' ನೋ. 

ಹೆಣಕು "ಪೆಣಗು' ನೋ. 

ಹೆಣಗ (ನಾ). (ಆಲಂ) ಹೆಣದಂತಿರುವವನು; ಜೀವಚ್ಛವ: ಎಲ್ಲೆ ಮೂರ್ಪಾ, 
ಭೀಷ್ಮಾ, ನೀನು ಮೊದಲೇ ಮುದುಕನು, ಮೇಲೆ ಹೆಣಗನು (ಮಭಾರ. ೬೬). 

(ಹೆಣ (ಆ ಪಣ) * - ಗೃ) 

ಹೆಣಗಂಪು (ನಾ). ಹೆಣದ ನಾತ, - ದುರ್ವಾಸನೆ: ಹೆಣಗಂಪು ಸೂಸುತಿದೆ ನಿನ್ನ 
ಮೆಯ್ಕಿಂ (ಚಂದ್ರಸ. ೯೧-೨೩). [ಹೆಣ (ಆ ಪೆಣ) + ಕಂಪು] 

ಹೆಣಗಾಟ 'ಪೆಣಗಾಟ' ನೋ. 

ಹೆಣಗಾಡು (ಕ್ರಿ). ೧. ಸೆಣಸು; ಕಾದು; ಹೋರಾಡು: ಶರೀರವಿರುವ ತನಕ 
ಹೆಣಗಾಡುವೆವು (ದೇವೀಚೌ. ೧೪೦). ೨. ಸ್ಪರ್ಧೆಹೂಡು; ಪೈಪೋಟಿ ಮಾಡು: 
ಮೋಹಿನಿಯ ಮುಖದಲ್ಲಿ ಒಂದೆಡೆ ಭೀತಿ, ಒಂದೆಡೆ ಕಠೋರವಾದ, ನಿರ್ದಯವಾದ 
ನಿಶ್ಚಯ ಹೆಣಗಾಡುತ್ತಿದ್ದವು (ಕಮನೆ. ೧೯೮); ಜೀವನದ ಚದುರಂಗದಾಟದಲ್ಲಿ ಸೋಲು 
ಗೆಲುವುಗಳಿಗಾಗಿ . . . ಹೆಣಗಾಡುವರು (ಮುರುಕು. ೧೦೧). ೨. ಓದ್ದಾಡು; ಕಷ್ಟಪಡು; 
ಶ್ರಮಿಸು: ಹೆಂಡಿರಿಗೆ ಮಕ್ಕಳಿಗೆ ಹೆಣಗಾಡುವರು (ಕರಿಕ. ಗ, ೧೦೮-೬); ಭಕ್ತರಾದವರು 
- » ಎ ತಮ್ಮ ಇಷ್ಟಾರ್ಥಸಿದ್ಧಿಗಾಗಿ ಬಹಳ ಹೆಣಗಾಡಬೇಕಾಗಿ ಬಂತು (ಜೀವಾತ್ಮ. ೧೮೫). 

(ಹೆಣಗು ( ಇ ಪೆಣಗು ) *- ಆಡು) 

ಹೆಣಗಿಸು "ಪೆಣಗಿಸು' ನೋ. 

ಹೆಣಗು "ಪೆಣಗು' ನೋ. 

ಹೆಣಗೆಡಹು 'ಪೆಣಗೆಡಹು' ನೋ. 

ಹೆಣದಿನಿ "ಪೆಣದಿನಿ' ನೋ. 

ಹೆಣದಿನಿಹಿ, ಹೆಣದಿನುಹಿ (ನಾ). ಹೆಣವನ್ನು ತಿನ್ನುವಂತಹುದು; ಭೂತ, 
ಪಿಶಾಚಿ ಮುಂತಾದುವು: ಮುಂದೆ ಹೆಣದಿನಿಹಿಗಳು ಖಗಮೃಗವೃಂದ ಚೆಲ್ಲಿತು 
(ಕುವ್ಮಾಗ. ೧೨-೪); ಹೆಣದಿನಿಹಿಗಳಿಗುಚಿತವೀ ಮಾತೆಂದಳಾ ಸೀತೆ (ತೊರರಾ. ೫-೩-೫೨). 
ಹೆಣದಿನುಹಿ: ನೋಡುವನು ಹೆಣದಿನು[ಪಾಠಾಂ. ನಿ1ಹಿಗಳ ಹೇರಾಳ ರಕ್ಕಸರ (ಕುನ್ಮಾಗ. 

[ಹೆಣ (ಆ ಪೆಣ) + ತಿನಿಹಿ| 

ಹೆಣದಿನಿಹಿಕಾಆಣ (ನಾ). ಎ ಹೆಣದಿನಿಹಿ: ಬರಹೇಳು ಮಾರಿಯ ಬಳಗವನು 
ಹೆಣದಿನಿಹಿ!ಪಾಕಾಂ. ದಿನ್ನಿ]ಕಾಅರ ಕರೆಯಿ ರಕ್ಕಸರ (ಕುವ್ಮಾಭೀ ೯-೯). 

[ಹೆಣದಿನಿಹಿ + - ಕಾಲ] 

ಹೆಣದಿನುಹಿ "ಹೆಣದಿನಿಹಿ' ನೋ. 

ಹೆಣದೆಣಹು (ನಾ). ಹೆಣಗಳ ನಡುವೆ ಬಿಟ್ಟಿರತಕ್ಕ ಜಾಗ, - ಎಡೆ: 
ಗಡಣಹೆಣದೆಅಹುಗಳೊಳಗೆ ಕಾಲಿಡುತ ಸೋದಿಸಿ ಮುಂದೆ ಹೆಜ್ಜೆಯನಿಡುತ ಪೈಸರ 
ವೋಗಿ ಮಾರ್ಗಶ್ರಮಕೆ ಬೆಮರುವನ (ಕುವ್ಮಾಗ. ೩-೧೩). 

(ಹೆಣ (ಆ ಫೆಣ) + ತೆಅಹು ( ತೆಲಪು)] 
ಹೆಣನುಂಗಿ (ನಾ). ಎ ಹೆಣದಿನಿಹಿ: ಕುನ್ನಿಗಳ ಕೆಡೆ ಬಡಿ ಸೀಳು ಹೆಣನುಂಗಿಗಳ ಹೊಯ್‌ 


೩-೧೦). 


ಹೆಣಮಯ 


ಹೊಯ್‌ ರಣಕೆ ಹೆದಲುವ ಕೌರವಾನುಜರೆ (ಕುವ್ಮಾದ್ರೋ. ೧೨-೧೧). 
ಹೆಣ (ಆ ಪೆಣ) 4 ನುಂಗು + - ಇ) 

ಹೆಣಮಯ "ಪೆಣಮಯ' ನೋ. 

ಹೆಣಮೂಳ (ನಾ). (ಆಲಂ) ಕೆಲಸಕ್ಕೆ ಬಾರದವನು; ಅಪ್ರಯೋಜಕ: 
ಹೆಣಮೂಳ(ಪಾಠಂ. ಲ]ನು ನಾನು .. .ಕ್ಷಣ ಹದುಳವಿರದೆ ಬಾಯ ಟೊಣೆದೇ 
ಹೋಯಿತ್ತೆನ್ನ ಭಕ್ತಿ (ಬಸವ. ೨೭೧). [ಹೆಣ (ಆ ಪೆಣ) 3- ಮೂಳ, (ಆ ಮೂಲ)! 

ಹೆಣಮೆದೆ (ನಾ). ಹೆಣಗಳ ರಾಶಿ, - ಒಟ್ಟಿಲು: ಇದೆ ರಥದ ಪದಘಾತದಲಿ 
ಹೆಣಮೆದೆಯ ಪಾಯದಳೌಘಭೀಮನ ಕದನಪಹವಿದೆಯೆನುತ ನಗುತೈತಂದನಾ ದ್ರೋಣ 
(ಕುವ್ಮಾದ್ರೋ. ೧೩-೨). (ಹೆಣ (ಆ ಪೆಣ) + ಮೆದೆ, 

ಹೆಣಮೋರೆ (ನಾ). (ಆಲಂ) ನಿಸ್ತೇಜವಾದ ಮುಖ; ತೇಜೋಹೀನವಾದ 
ಮುಖ: ನಾನಂತೂ ಕೋಟೆ ವಪ್ಪಿಸಿ ಹೆಣಮೋರೆಯಿಂದಾ ಖಾವಂದಿರಯೆದುರಿಗೆ 
ಬರತಕ್ಕದಿಲ್ಲಾ (ಹೈದರ. ೪೧); ಬಿಸಿಲಿನಿಂದ ಕಂದಿಹೋದ ಹೆಣಮೋರೆಯ ಮುದುಕರಿದ್ದರು 
(ಪುನರು. ೪೭೮). (ಹೆಣ (ಆ ಪೆಣ) 3- ಮೋರೆ (ಆ ಮೋಅ') ] 

ಹೆಣಲು "ಪೆಣಲ್‌' ನೋ. 

ಹೆಣಲ್ಮು "ಪಿಣಿಲ್ಮ್‌' ನೋ. 

ಹೆಣಲುಭಂಗಾರ, ಹೆರಳುಬಂಗಾರ, ಹೆರಳುಭಂಗಾರ, ಹೆಳಲುಬಂಗಾರ (ನಾ). 
ಹೆಣೆದುಕೊಂಡ ಜಡೆಯಲ್ಲಿ ಧರಿಸುವ ಜಡೆಯಾಕಾರದಲ್ಲಿ ಮಾಡಿದ ಒಂದ 
ಬಗೆಯ ಚಿನ್ನದ ಆಭರಣ; ಜಡೆಬಂಗಾರ: ಹೆಣಲುಭಂಗಾರಗಳ ಕಾಂತಿಯು 
ಅಣೆದುದೈ ಶತಕೋಟಿಸೂರ್ಯರ (ದೇವೀಮ. ೨-೧೦). ಹೆರಳುಬಂಗಾರ: ಹೆರಳುಬಂಗಾರ 
ನಡಪಟ್ಟಿಗಳಿಲ್ಲವಾದರೂ ಮನೆಯಲ್ಲಿಯ ನತ್ತನ್ನಾದರೂ ಹಾಕಲಿಲ್ಲ (ಸ್ಪತಿಚಿ. ೨೨೮); 


ಹೆರಳುಬಂಗಾರದ ಬೆಳ್ಳಿ ಸೇವಂತಿಗೆಯ ಬಳಿಯಾಕೆ (ಗರಿ. ೧೦೬- ೫). ಹೆರಳುಭಂಗಾರ: | 


ಹರಿದಾಸರ ಪಾದರಜ ಹೆರಳುಭಂಗಾರ (ಪುರಂದ. ೧-೩೪-೨); ಇನ್ನೂ ವಿರಾಜಿಪಿರುಳಿನ 
ಹೆರಳುಭಂಗಾರ (ಸಖೀಗೀ. ೬೮-೧). ಹೆಳಲುಬಂಗಾರ : (8). 
(ಹೆಣಲು, (< ಪೆಣಲ್‌) 4 ಭಂಗಾರ (ಆ ಬಂಗಾರ) | 
ಹೆಣವಿಸರ (ನಾ). ಎ ಹೆಣಮೆದೆ. 
ಹೆಣವಿಸರವಾಗು ಎ ಹೆಣಗಳ ರಾಶಿಬೀಳು : ಬಸಿದು ಬೀಳ್ವ ಕಬಂಧದಲಿ ಹೆಣವಿ 
[ಪಾಕಾಂ. ವ]ಸರವಾದುದು ನೆಲನು (ತೊರರಾ. ೧-೧೧-೧೪). [ಹೆಣ (ಆ ಪೆಣ) + ವಿಸರ] 
ಹೆಣಸಾಲು (ನಾ). ಹೆಣಗಳ ಓಳಿ, - ಪಂಕ್ತಿ: ಹೆಣಸಾಲುಗಳು ಹರೆದವು ರಕುತ 
ದರೆವೊನಲುಗಳು ಹರಿದವು (ಕುವ್ಮಾಭೀ ೪-೧೦); ಬಸಿದೊಡೆವ ಹೆಣಸಾಲುಗಳ ಸಂದಣಿ 
'ಯಡವಿಯನು ಕಂಡು (ತೊರರಾ. ೩-೮-೪). [ಹೆಣ (ಆಪೆಣ) + ಸಾಲ್ಕು (< ಸಾಲ್‌) 
ಹೆಣಹಕ್ಕಲು (ನಾ). ಹೆಣಗಳನ್ನು ಚೆಲ್ಲಾಪಿಲ್ಲಿ ಮಾಡುವಿಕೆ, - ತೂರಾಡುವಿಕೆ: 
ಹೊಕ್ಕು ರಿಪುಬಲದೊಳಗೆ ಕಲಶಜಂ ಮುರಿದು ಹೆಣಹಕ್ಕಲಂ ಮಾಡ್ದನು (ತುರಂಗ. 
೫೮-೧೧). (ಹೆಣ (ಆ ಪೆಣ) 4 ಹಕ್ಕಲ್ಕು (ಆ ಹಕ್ಕಲ್‌)) 
ಹೆಣಿಕೆ "ಪೆಣಕ್ಕೆ' ನೋ. 
ಹೆಣಿಗೆ (ನಾ). ೧. ಬಣ್ಣದ ದಾರ, ಉಲ್ಲನ್ನು ಮುಂತಾದುವುಗಳನ್ನು ಹೆಣೆದು 
ಮಾಡುವ ಒಂದು ಬಗೆಯ ಕಸೂತಿಕೆಲಸ: ನನ್ನ ತಾಯಿ . . . ಹೆಣಿಗೆ ಮತ್ತು 
ಕಸೂತಿ ಕೆಲಸಗಳನ್ನು ನಯವಾಗಿ ಮಾಡಿಕೊಡುತ್ತಾಳೆ (ಮಹಾತ್ಮಾ. ೮೬). ವ. 
ಹೆಣೆದುದು; ನೆಯ್ದುದು: ಗಳುವನ ಪಟ್ಟಿಯ ಎರಡು ತುದಿಗಳಿಗೂ ಕಟ್ಟಿದ ಹಗ್ಗದ 
ಹೆಣಿಗೆಗಳಲ್ಲಿ ಕೊಡಗಳನ್ನಿಟ್ಟು ನೀರನ್ನು ಹೊತ್ತು ತರುವ ವಿಧಾನ (ಸರ್ವಮಂ. ೯). 
[ಆ ಹೆಣ್ಣೆ (ಆ ಪೆಣೈೆ) * -ಗೆ] 
ಹೆಣಿಗೈ "ಪಣಿಗೆ' ನೋ. 


ಹೆಣಿಗೆಕೆಲಸ (ನಾ). ೧. ಹೆಣಿಗೆಯ ಕಾರ್ಯ: ಆ ರತ್ನಗಂಬಳಿಯ ಹೆಣಿಗೆಕೆಲಸ : 
ಸುಂದರವಾಗಿದೆ (ರೂಢ). ೨. ಹೆಣೆಯುವ ಕಲೆ, - ವಿದೆ: ಅವಳಿಗೆ ಹೆಗೆ | 


ಕೆಲಸದಲ್ಲಿ ಬಹಳ ಆಸಕ್ತಿಯಿದೆ (ರೂಢಿ). 
ಹೆಣ್ಣೆ ಪೆಣೈೆ' ನೋ. 
ಹೆಣ್ಣೆ "ಪೆಣ್ಮೆ' ನೋ. 


(ಹೆಣಿಗೆ, % ಕೆಲಸ] 


೮೯೫೧ 


ಹೆಣ್ಣುಕಾಳಿಂಗ 


| ಹೆಣೆಕಟ್ಟು (ಕ್ರಿ). ತೆನೆಯಿಂದ ಧಾನ್ಯವನ್ನು ಒಕ್ಕುವುದಕ್ಕಾಗಿ ಎತ್ತುಗಳನ್ನು 


ಮೇಟಿಗೆ ಸಾಲಾಗಿ ಕಟ್ಟು: ಕಷ್ಟಪಟ್ಟು ಕಣದಲ್ಲಿ ಹೆಣೆಕಟ್ಟಿ ಎತ್ತಿನಿಂದ ತುಳಿಸಿದ 
ಬತ್ತದ ಹುಲ್ಲಿನ ಹೊರೆ ಕಟ್ಟುವ ಹಾಗೆ ಕಟ್ಟೆ ಮುಗಿಸಿದ (ನನ್ನೂರು. ೨೬೪). 
[ಹೆಣೆ (ಆ ಪಣ್ಮೆ) *- ಕಟ್ಟು 1 
5 |ಹೆಣೆತ (ನಾ). ಹೆಣೆಯುವಿಕೆ; ಸೇರಿಸುವಿಕೆ: ""ಜಟ ... ಸಂಘಾತೇ, ಹೆಣೆತದೊಳ್‌'' 
(ಕಾಶಕ್ಕ. ೧೬). [ಹೆಣೆ, (ಎಪೆಣೆ) 4 - ತ್ಮ] 
ಹೆಣ್ಣರುಳು, ಹೆಂಗರುಳು, ಹೆಣ್ಣುಗರುಳು (ನಾ). ೧.. ಹೆಂಗಸಿನ ಮನಸ್ಸು; 
ಹೆಣ್ಣಿನ ಹೃದಯ. ೨. (ಆಲಂ) ಮೃದುವಾದ ಮನಸ್ಸು; ಕರುಣೆ, 
ಮಮತೆಗಳಿಂದ ಕೂಡಿರುವ ಹೃದಯ: ಶಂಕರರಾಯರು ಸೌಮ್ಮಗುಣದವರು, 
0] ಹೆಣ್ಣರುಳಿನವರು (ಕುಂಕುಮ. ೫೮). ಹೆಂಗರುಳು: ೧. ಹೆಂಗರುಳು ನಿಂಗ್ಲೇಗೆ ತಿಳೀಬೇಕು! 
(ಕಂಕಕೂ. ೧೨); ನನ್ನ ಹೆಂಡತಿಗೆ ಅವಳ ತಾಯಿ ಹೇಳುತ್ತಿದ್ದರಂತೆ, ಹೆಂಗರುಳು ನೋಡಿ! 
(ಹುಚ್ಚುಹು. ೯೩). ೨. ಪ್ರಮಾತ್ಮೂಸ್ಲೆ ಅವರ ಹೆಂಗರುಳು ಮಿಡಿದಂತೆ ಸ್ಕೂಸ್ಗೆ 
ಸಿಡಿಮಿಡಿಗೊಂಡಿತು (ಬದ್ಭವ್ರ ೩1೪i. ನಾಟಕದ ಸಮಸ್ಯೆ); ದಂಗೆಯನ್ನು ಅಡಗಿಸಬೇಕಾದರೆ 
ಇಂಥ ಹೆಂಗರುಳಿನಿಂದ ಪ್ರಯೋಜನವಿಲ್ಲ (ಕೃಷ್ಣಭೂ. ೨೧೬). ಹೆಣ್ಣುಗರುಳು: 
೧. ಹೆಣ್ಣುಗರುಳ ನಲುಮೆಸೊದೆಯನೀಂಟಿ ಅಮೃತನಾದನು ಕವಿಯು (ಪಯಣ. ೫-೧೩). 
೨. ಹೆಣ್ಣುಗರುಳಿನಲಿ ತೂಗಿ ನೋಡಿದಿರಿ ಹೊನ್ನು ಮಣ್ಣುಗಳನು (ಹೃದಸ. ೭೪-೧೮). 
[ಹೆಣ್‌ (ಆ ಪೆಣ್‌) *- ಕರುಳು (ಆ ಕರುಳ್‌)] 
ಹೆಣ್ಣಿಳಿ "ಪೆಣ್ಣಿಳಿ' ನೋ. 
ಹೆಣ್ಣಂಚೆ "ಪೆಣ್ಣಂಚೆ' ನೋ. 
ಹೆಣ್ಣಗೆ "ಪೆಣ್ಣಗೆ' ನೋ. 
ಹೆಣ್ಣಾನೆ "ಪೆಣ್ಗಾನೆ' ನೋ. 
ಹೆಣ್ಣಾಯಿ 'ಪೆಣ್ಣಾಯ್‌' ನೋ. 
ಹೆಣ್ಣಾವೆ, ಹೆಣ್ಣುಆಮೆ, ಹೆಣ್ಣುಆವೆ (ನಾ). ಆಮೆಯಲ್ಲಿ ಹೆಣ್ಣುಜಾತಿಗೆ 
ಸೇರಿದುದು: '"ಢುಳಿಯೆನಲು ಹೆಣ್ಣಾವೆಯಕ್ಕುಂ'' (ಮಂಗಲಾ. ೧೨೧-೮). ಹೆಣ್ಣುಆಮೆ: 
"“ಕಮಠೀ, ಢುಲೀ-೨ ಹೆಣ್ಣುಆಮೆ ಪೆಸರುಗಳು ಅಂದರೆ ಸ್ತ್ರೀಕೂರ್ಮ'' (ಸಿದ್ಧಾಂತಿ. 6೪). 
ಹೆಣ್ಣುಆವೆ: (8. (ಹೆಣ್‌ (ಆ ಪೆಣ್‌) *- ಆವೆ, (ಆ ಆಮೈ)] 
ಹೆಣ್ಣಾಳ್‌ "ಪೆಣ್ಣಾಳ್‌' ನೋ. 
ಹೆಣ್ಣಾಳು 'ಪೆಣ್ಣಾಳ್‌' ನೋ. 
ಹೆಣ್ಣಿಗ (ನಾ). ೧. ಹೇಡಿ; ಅಂಜುಕುಳಿ: ಶಾಸ್ತ್ರಿ ""ಏನೋ ಹೆಣ್ಣಿಗ'' ಎಂದು ನನ್ನನ್ನು 
ವಿಚಾರಿಸಿದ (ಪ್ರಶ್ನೆ. ೧೪೪). ೨. ಷಂಡ; ನಪುಂಸಕ: ನಾನು ಹೆಣ್ಣಿಗನ ವೇಷವನ್ನು 
ಹಾಕಿಕೊಂಡಿರೋಣವೆಂದು ಮಾಡಿದ್ದೇನೆ (ವಚಭಾ. ೧೮೫). [ಹೆಣ್ಣು (ಎಪೆಣ್‌) + -ಇಗ] 
ಹೆಣ್ಣಿಗತನ (ನಾ). ೧. ಹೇಡಿತನ; ಅಂಜುಕುಳಿಸ್ವಬಾವ್‌: «80. 
ಪಿ. ಷಂಡತನ: (8). (ಹೆಣ್ಣಿಗ + - ತನ] 
ಹೆಣ್ಣು "ಪೆಣ್‌' ನೋ. 
ಹೆಣ್ಣುಆಮೆ "ಹೆಣ್ಣಾವೆ' ನೋ. 
ಹೆಣ್ಣುಆವೆ "ಹೆಣ್ಣಾವೆ' ನೋ. 
ಹೆಣ್ಣುಕಣೆ (ನಾ). ಕಬ್ಬಿನ ಗಾಣದಲ್ಲಿರುವ ಸಣ್ಣ ಕೊರಡು, - ಪಟ್ಟಿ: (8. 
"ಗಂಡುಕಣೆ' ಪರಾ. (ಹೆಣ್ಣು (ಆ ಪೆಣ್‌) *- ಕಣ್ಣೆ (ಆ ಗಟ್‌)] 
ಹೆಣ್ಣುಕರಟ ನಾ). ತೆಂಗಿನಕಾಯಿಯನ್ನು ಒಡೆದಾಗ ಬರುವ ಕೆಳಭಾಗದ 
ಚಿಪ್ಪು; ಕಣ್ಣಿರುವ ಚಿಪ್ಪು: ಮಾಲಕ್ಷ್ಮಿ, ಎರಡು ಹೆಣ್ಣುಕರಟ ಕೊಡು (ಮುಗಿಯು. ೧೬೦). 
"ಗಂಡುಗರಟ' ಪರಾ. (ಹೆಣ್ಣು (ಆ ಪೆಣ್‌) 4 ಕರಟ್ಕ (ಆ ಕರಂಟ)] 
ಹೆಣ್ಣುಕರಿತುಂಬೆ (ನಾ). ಕರಿಯತುಂಬೆಗಿಡದಲ್ಲಿ ಒಂದು ಬಗೆ: ಮಂಗ 
ಮಾರಿಸೊಪ್ಪು, ಹೆಣ್ಣುಕರೀತುಂಬೆ, ಹುಚ್ಚುಮುಟ್ಟೇಗಿಡ (ಮೈಔಗಿ. ೭-೧೧೬). 
[ಹೆಣ್ಣು (ಆ ಪೆಣ್‌ ) 4 ಕರಿತುಂಬೆ ] 
5 ಹೆಣ್ಣುಕಾಳಿಂಗ (ನಾ). ಒಂದು ಬಗೆಯ 
“ಗೆಂಡುಕಾಳಿಂಗ' ಪರಾ. 


ದ 


25 


30 


40 


ಸಸ್ಮ: (ಮೈಔಗಿ ೪೮-೯೬೨). 
(ಹೆಣ್ಣು (ಆ ಪೆಣ್‌) 4 ಕಾಳಿಂಗ (ಇ ಕಾಲಿಂಗ)! 


ಹೆಣ್ಣುಕುಣಿಕೆ ೮೯೫೨ ಹೆತ್ತರಿಮುಳ್ಳು 


ಹಣ್ಣುಕುಣಿಕೆ (ನಾ). ಕೊಂಡಿ ಅಥವಾ ಕೊಕ್ಕೆಯ ಒಂದು ಭಾಗ, - ತಗುಲು 
ಹಾಕುವ ಕುಣಿಕೆ : (82. (ಹೆಣ್ಣು (ಆ ಪೆಣ್‌) + ಕುಣಿಕ್ಕೆ (೬ ಕುಳಿಕೈ)] 


ನೋಡುವುದಕ್ಕೆ ಹುಲ್ಲೆಯ ಹೆಣ್ಣುಮಲ್‌ಗಳ ಜೋಡಿಸಿಕೊಟ್ಟರುತ್ಸವದಿ (ಮೋಹತ. 
೧೯-೭೭). ಹೆಣ್ಣುಮರಿ: ೨. ಸಣ್ಣಹುಡುಗಿ: ಡೊಂಬರ ಹೆಣ್ಣುಮರಿ ಗರಗರನೆ 


ಹೆಣ್ಣುಕುದುರೆ 'ಪೆಣ್ಣುದುರೆ' ನೋ. ಎತ್ತರಭರದಲ್ಲಿ ತಿರುಗುವಾ ತೆರ ಹುಡಿಯು ಅರಸಿನ ಎರಚಿತೆರಚಿತು ಕಣ್ಣಿಗೆ (ಕಎಪು. 
ಹೆಣ್ಣುಕೂಸು "ಪೆಣ್ಣೂಸು' ನೋ. ೩೯-೧). [ಹೆಣ್ಣು (ಆ ಪೆಣ್‌) 3*- ಮಣಿ] 
ಹೆಣ್ಣುಗ 'ಪೆಣ್ಣುಗ' ನೋ. 5 |ಹೆಣ್ಣುಮಾನ್‌ "ಪೆಣ್ಮೀನ್‌' ನೋ. 
ಹೆಣ್ಣುಗತ್ತೆ 'ಪೆಣ್ಣತ್ತೆ' ನೋ. ಹೆಣ್ಣುಮಾನು "ಪೆಣ್ಮೀನ್‌' ನೋ. 
ಹೆಣ್ಣುಗರುಳು "ಹೆಣ್ಣರುಳು' ನೋ. ಹೆಣ್ಣುಮೊಲ "ಪೆಣ್ಮೊಲ' ನೋ. 
ಹೆಣ್ಣುಗವಡೆ (ಬಾ) ಕವಡೆಯಲ್ಲಿ ಒದು ಬಗೆ: ಹೊಗವ4ಂ೬೪ ಕೊಂಡು | |ಹೆಣ್ಣುವೇಷ (ನಾ). ೧. ವ ಹೆಣ್ಣುಡುಗೆ: ಕೆಲವರು ಗಂಡುಮಕ್ಕಳಿಗೆ ಹೆಣ್ಣುವೇಷ 
ಪಚ್ಚೆಕರ್ಪೂರವ ಅದಅಗೊಳಗೆ ತುಂಬಿ . . . ಕಣ್ಣಿಗೆ ಹಚ್ಚೆ ಹೂವು ಕರಗುವುದು ಹಾಕಿ ಫೋಟೊ ತೆಗೆಸುವುದುಂಟು (ರೂಢಿ). ೨. ಸ್ತ್ರೀಪಾತ್ರ; ಹೆಂಗಸಿನ ಪಾತ್ರ: 
(ಎವೈವಿ. ೧೮೧)... [ಹೆಣ್ಣು (ಆ ಪೆಣ್‌) “- ಕವಡೆ! 10| ಹಿಂದಿನ ಕಾಲದ ನಾಟಕಗಳಲ್ಲಿ ಗಂಡಸರೇ ಹೆಣ್ಣುವೇಷ ಹಾಕುತ್ತಿದ್ದರು (ರೂಢಿ). 
ಹೆಣ್ಣುಗಿಳಿ 'ಪೆಣ್ಣಿಳಿ' ನೋ. [ಹೆಣ್ಣು (ಆ ಪೆಣ್‌) 3- ವೇಷ) 
ಹೆಣ್ಣುಗುದುರೆ "ಪೆಣ್ಣುದುರೆ' ನೋ. ಹೆಣ್ಣುಸಂಪಿಗೆ (ನಾ). ಒಂದು ಬಗೆಯ ಮರ: ಹೆಣ್ಣುಸಂಪಿಗೆ (ಚಂಪರ)- 
ಹೆಣ್ಣುಗೂಸು "ಪೆಣ್ಣೂಸು' ನೋ. ಮಧ್ಯಮ ಆಕಾರದ್ದು (ಕಛಾಗೆ. ೫೦). (ಹೆಣ್ಣು (ಆ ಪೆಣ್‌) 4- ಸಂಪಿಗೆ (ಆ ಸಂಪಗೆ)] 
ಹೆಣ್ಣುಗೊಡ್ಡ (ನಾ). ಒಂದು ಬಗೆಯ ಮರ: ಉಡಿಮರ, ಗೊಡ್ಡ . . . | [ಹೆಣ್ಣುಸೇಆ "ಪೆಣ್ಣೆ್‌' ನೋ. 
ಹೆಣ್ಣುಗೊಡ್ಡ (ಮೈಣಿಗಿ. ೫೭-೧೧೫೦). (ಹೆಣ್ಣು (ಆ ಪೆಣ್‌) 4 ಗೊಡ್ಡ?) 15 ಹೆಣ್ಣುಸೋಗು (ನಾ). ಹೆಂಗಸಿನ ರೀತಿಯ ನಟನೆ; ಹೆಣ್ಣಿನ ನಡವಳಿಕೆಯ 
ಹೆಣ್ಣುಗೊರವಿ, ಹೆಣ್ಣುಗೊರಿವಿ (ನಾ). ಒಂದು ಬಗೆಯ ಮರ: ಹೆಣ್ಣು ತೋರಿಕೆ: ನೀ ಈ ಹೆಣ್ಣುಸೋಗು ಬಿಟ್ಟುಬಿಡು (ಗಂಮಾಯ. ೨೫೧). 
ಗೊರವಿ (ಖುರ) ಸುಂದರವಾದ ಸಣ್ಣಗಿಡ, ದೀವಟಿಗೆಗೆ ಬರುತ್ತದೆ (ಕಭಾಗ. ೫೦). (ಹೆಣ್ಣು (ಆ ಪೆಣ್‌) 4 ಸೋಗು] 
ಹೆಣ್ಣುಗೊರಿವಿ: ಮರಗಳು: ಹೆಸವ, ಹೆಬ್ಬಲಸು . . . ಗೊರವಿ, ಹೆಣ್ಣುಗೊರಿವಿ | |ಹೆಣ್ಣುಹಕ್ಕಿ 'ಪೆಣ್ವಕ್ಕಿ' ನೋ. 
(ನಮ್ಮನು. ೨೩೬). [ಹೆಣ್ಣು (ಆ ಪೆಣ್‌) 4 ಗೊರವ್ಮಿ! ಹೆಣ್ಣುಹುಲಿ “ಪೆಣ್ಬುಲಿ' ನೋ. 
ಹೆಣ್ಣುಗೊರಿವಿ "ಹೆಣ್ಣುಗೊರವಿ' ನೋ. 20|ಹೆಣ್ಣುಹೂವು (ನಾ). ಅಂಡಾಶಯ, ಶಲಾಕೆ ಮತ್ತು ಶಲಾಕಾಗ್ರಗಳ 
ಹೆಣ್ಣುಜನ್ಮ 'ಪೆಣ್ಣನ್ಮ' ನೋ. ನ್ನೊಳಗೊಂಡಿರುವ ಹೂವು: ಅಂಡಾಶಯವುಳ್ಳ ಹೂವು ಹೆಣ್ಣುಹೂವು . . . 
ಹೆಣ್ಣುಡುಗೆ (ನಾ). ಹೆಂಗಸಿನ ವೇಷ,- ವಸ್ತ್ರ: ಹೆಣ್ಣುಡುಗೆಯನ್ನುಟ್ಟ ಹರೆಯದ ಬಲಿತು ಕಾಯಾಗುವದು (ಸಸ್ಮಶಾ. ೫೩). (ಹೆಣ್ಣು (ಆ ಪೆಣ್‌) 4 ಹೂವು (ಆ ಪ್ಲೂ)) 
ಹೆಣ್ಣು ಚಾಮಲೆ . . . ಚೆಲುವನ್ನು ತಳೆಯುತ್ತಿದ್ದಳು (ಸವತಿ. ೫೬). ಹೆಣ್ಣುಳಿ (ನಾ). ಒಂದು ಬಗೆಯ ತೆರಿಗೆಯ ರೂಪದ ಆದಾಯ (?): 
(ಹೆಣ್ಣು (ಆ ಪೆಣ್‌) 3- ಉಡುಗೆ] ಅರಮನೆಗೆ ತೆಅುವ ಪ್ರಾಕು ಸಿಧಾಯ ಹೊದಕೆ ಹೆಂಣುಳಿ ಕಾಣಿಕೆ . . . ಮುಂತಾಗಿ ಏನು 
ಹೆಣ್ಣುಡೆ 'ಪಣ್ಣುಡೆ' ನೋ. 25 | ಬಂದಹನೂ (ಎಕ. ೪॥॥, ತೀರ್ಥಹ. ೧೧೪-೪೦: 1379). |] 
ಹೆಣ್ಣುತನ "ಪೆಣ್ತನ' ನೋ. ಹೆಣ್ಣೆದೆ 'ಪೆಣ್ಣೆರ್ದೆ' ನೋ. 
ಹೆಣ್ಣುದೆವ್ವ "ಹೆಣ್ಣೆವ್ವ' ನೋ. ಹೆಣ್ಣೊಡಲ್‌ "ಪೆಣ್ಣೊಡಲ್‌' ನೋ. 
ಹೆಣ್ಣುದೇವತೆ (ನಾ). ಸ್ತ್ರೀದೇವತೆ: (86). (ಹೆಣ್ಣು (ಆ ಪೆಣ್‌) * ದೇವತೆ] ಹೆಣ್ತಾಳಿ (ನಾ). ಒಂದು ಬಗೆಯ ತಾಳೆಮರ: (ಮೈಡಿಗಿ. ೬೧-೧೨೩೨). 
ಹೆಣ್ಣುನಾಯಿ "ಪೆಣ್ಣಾಯ್‌' ನೋ. (ಹೆಣ್‌ (ಆ ಪೆಣ್‌) 4 ತಾಳ್ಮೆ (ಆ ತಾಳ್ಕ್‌) 
ಹೆಣ್ಣುನೀಲಿ (ನಾ). ನೀಲಿಗಿಡದಲ್ಲಿ ಒಂದು ಬಗೆ: «8. 30 |ಹೆಣ್ಣೆವ್ವ, ಹೆಣ್ಣುದೆವ್ವ (ನಾ). ಹೆಣ್ಣುಪಿಶಾಚಿ: ""ವಿಶಾಚೀ, ಪಿಶಾಚಿಕಾ, ಈ ೨ 
(ಹೆಣ್ಣು (ಆ ಪೆಣ್‌) 4 ನೀಲಿ] ಹೆಣ್ಣೆವ್ವ'' (ಕಾಶಕೃ. ೨೧೪). ಹೆಣ್ಣುದೆವ್ವ: ಆ ಹಳೆಮನೆಯಲ್ಲಿ ಹೆಣ್ಣುದೆವ್ವವೊಂದು 


ನೋಡುತ್ತಿದ್ದಾರೆ (ರೂಢಿ). ೨. ವಧುಪರೀಕ್ಷೆ ಮಾಡು; ವಧುವನ್ನು ನೋಡು: (ಹೆಣ್‌ (ಆ ಪೆಣ್‌) ¥ ದೆವ್ವ (< ದೆಯ್ವ)] 
ಸಾಮಾನ್ಯವಾಗಿ ನನ್ನೂರಿವನರು ಹೆಣ್ಣು ನೋಡಲು ಗೌಡರನ್ನೇ ಕರೆದುಕೊಂಡು | |ಹೆಣ್ಣುಯ್ಯಲು "ಪೆಣ್ಬುಯ್ಕಲ್‌' ನೋ. 
ಹೋಗುವುದುಂಟು (ನನ್ನೂರು. ೬೦). (ಹೆಣ್ಣು (ಆ ಪೆಣ್‌) 4 ನೋಡು] 35 [ಹೆಣ್ಮಕ್ಕಳು "ಪೆಣ್ಮಗು' ಪರಾ. 
ಹೆಣ್ಣುಮಕ್ಕಳು 'ಪೆಣ್ಮಗು' ಪರಾ. ಹೆಣ್ಮರುಳ, ಹೆಣ್ಣುಮರುಳ (ನಾ). ಹೆಣ್ಣಿನಲ್ಲಿ ಬಹಳ ಆಸಕ್ತನಾದವನು; 
ಹೆಣ್ಣುಮಗಳು "ಪೆಣ್ಮಗಳು' ನೋ. ಕಾಮುಕ: ಐತಾಳರೋ . . . ಹೆಂಡತಿಯೊಡನೆ ಪಟ್ಟಾಂಗ ಹೊಡೆಯುವ ಹೆಣ್ಮ 
ಹೆಣ್ಣುಮಗು "ಪೆಣ್ಮಗು' ನೋ. ರುಳರೇ ! (ಮರಮ. ೧೭). ಹೆಣ್ಣುಮರುಳ: ಪಕ್ಕಾ ಹೆಣ್ಣುಮರುಳ ! (ಪತಿ. ೮೫). 
ಹೆಣ್ಣುಮಣಿ "ಪೆಣ್ಮಣಿ' ನೋ. (ಹೆಣ್‌ (< ಪೆಣ್‌) 4 ಮರುಳ] 
ಹೆಣ್ಣುಮತ್ತಿ (ನಾ). ಒಂದು ಬಗೆಯ ಮತ್ತಿಮರ: ಗೌಜಲ್‌ಮರ, ಕವಲು |" |ಹೆಣ್ಮೀನ್‌ "ಪೆಣ್ಮೀನ್‌' ನೋ. 
ಹೆತ್ತ್ಯ 'ಪೆಜ್ಮು' ನೋ. 
ಹೆತ್ತ "ಪೆಟ್ಮು' ಪರಾ. 
ಹೆತ್ತರಾಣಿಕೆ (ನಾ). ಒಂದು ಬಗೆಯ ಸಸ್ಕ : ಹೆತ್ತರಾಣಿಕೆ . . . ತೆರಣಿ, ಕಕೋರ್ಲ 
(ಮೈಔಗಿ ೬೩-೧೨೬೯). (2) 
ಹೆತ್ತರಿಮುಳ್ಳು (ನಾ). ಒಂದು ಬಗೆಯ ಸಸ್ಕ: ಕುಡವಲೆ, ಹೆತ್ತರಿಮುಳ್ಳು, 
ಮುಳ್ಳುತಾರೆ, ಗಜಬೀರ (ಮೈಔಗಿ. ೩೭-೭೩೯). (2+ ಮುಳ್ಳು (ಎ ಮುಳ್‌)] 


ಮರ... ಕಾವಲ್‌, ಹೆಣ್ಣುಮತ್ತಿ (ಮೈಔಗಿ ೧೮-೩೧೯). | 

(ಹೆಣ್ಣು (< ಪೆಣ್‌) 4 ಮತ್ತಿ (ಆ ಮಲಟ್ತ್‌,)] | 

ಹೆಣ್ಣುಮರಿ "ಹೆಣ್ಣುಮಟ್‌' ನೋ. | 
ಹೆಣ್ಣುಮರುಳ "ಹೆಣ್ಮರುಳ' ನೋ. 

ಹೆಣ್ಣುಮಳ್‌, ಹೆಣ್ಣುಮರಿ (ನಾ). ೧. (ಯಾವುದಾದರೂ ಪ್ರಾಣಿಯ) 

ಚಿಕ್ಕ ಹೆಣ್ಣು ಪ್ರಾಣಿ: ಚಟಕೆ- ಗುಬ್ಬಿಗೆ ಹುಟ್ಟಿದ ಹೆಣ್ಣುಮಟ್‌ (ನಾಚರಾ. ಕಿ); 


ಹೆಣ್ಣುನೋಡು (ಕ್ರಿ). ೧. ವಧುವನ್ನು ಹುಡುಕು: ಅವರ ಮಗನಿಗೆ ಹೆಣ್ಣು ವಾಸವಾಗಿದೆಯೆಂದು ಕೆಲವರು ಹೇಳುತ್ತಾರೆ (ರೂಢಿ). 


45 


ಹೆತ್ತಲೆ ೮೯೫೩ ಹೆದ್ದಳಕಲು 

ಹೆತ್ತಲೆ (?). (ನಾ). ಮುಖ್ಯವಾದ ವರಮಾನ (7): ಸೇನಬೋವನ | |ಹೆದೆಕಟ್ಟು "ಹೆದೆಗಟ್ಟು' ನೋ. 

ವರ್ತನೆಯಿಂದ ಗ ೨॥ ೪ ಹೆತ್ತಲೆವರಾಡದಿಂದ ಗ ೮॥ ೨ (ಎಕ. ೪೫, ತೀರ್ಥಹ. ಹೆದೆಗಟ್ಟು, ಹೆದೆಕಟ್ಟು (ಕ್ರಿ). ಬಿಲ್ಲಿನ ಹಗ್ಗವನ್ನು ಇನ್ನೊಂದು ಕೊಪ್ಪಿಗೆ ಕಟ್ಟು; 

೧೧೦-೨೦; 1702). [7] ಹೆದೆಯನ್ನು ಬಿಗಿ; ಹೆದೆಯೇರಿಸು: ನಾರಿಯಂ ಕೀಸಿ ನರಮಂ ಸೀಳಿ ಹೆದೆಗಟ್ಟು . . . 
ಹೆತ್ತಿಳ 'ಪೆತ್ತಿಳೆ' ನೋ. ಗಣೆಗೆ ಗಠೌಗಳನು ಹಸನಾಗಿ ಕಟ್ಟು (ಸಮ್ಮಕ್‌. ೧೦-೩೨). ಹೆದೆಕಟ್ಟು: ಯಾರು ಈ 
ಹೆತ್ತು "ಪೆಜ್ಮು' ನೋ. 5 | ಬಿಲ್ಲನ್ನು ಬಗ್ಗಿಸಿ ಅದಕ್ಕೆ ಸೌದೆ“ ಉಕ್ಸವನ್ನು ಭೇದಿಸುತ್ತಾನೆ೧್‌ ಅವನು ನನ್ನ್‌ 
ಹೆತ್ತು "ಪೆಮ್ಮು' ನೋ. ಮಗಳನ್ನು ಪಡೆಯುತ್ತಾನೆ (ವಚಧಾ. ೫೦). (ಹೆದೆ (ಎ ಪೆದೆ) *- ಕಟ್ಟು) 
ಹೆತ್ತು ತ್ರಿ (ನಾ). ಒಂದು ಬಗೆಯ ಸಸ: (ಮೃಔಿಗ ೭೦-೧೪೨೯). (1) ಹೆದೆಗೊಳಿಸು (ಕ್ರಿ). ಎ ಹೆದೆಗಟ್ಟು: ಬಾಣವ ಹೆದೆಗೊಳಿಸು ರಕ್ಕಸಿಯ ಜೀವವ 
ಹೆತ್ತೇಗ "ಹೆದ್ದೇಗು' ನೋ ನೊದೆದು ಹಾಯ್ಕು (ತೂರರಾ. ೧-೧೦-೮). [ಹದ (ಆ ಪದ) 4 ಕೂಳ್‌, 4 - ಇಸು) 
ಹೆದರಿಕೆ (ನಾ). ಭಯ; ಅಂಜಕೆ: ಗೌಡರ ಗರ್ಜನೆ . . . ಹೆದರಿಕೆ ಹುಟ್ಟಿಸುತ್ತದೆ | |ಹೆದೆಯ, ಹಿದಯ (ನಾ). ಹೃದಯ; ಮನಸ್ಸು: ಹೃದಯ - ಹೆದೆಯ (ಶಮದ. ೨೬೮ 


(ಗಾಳಿಗು. ೩); ಅವಳನ್ನು ಕಂಡರೆ ಒಂದೊಂದು ದಿನ ಹೆದರಿಕೆಯೂ ಆಗುತ್ತಿತ್ತು 
(ಅಲಹೂ. ೩೬). [ಹೆದರು (ಆಂ ಹೆದಲು,) %-ಇಕೆ./ತುಳು. ಹೆದರಿಕೆ] 


ಹೆದರಿಗಟ್ಟ (ನಾ). ಒಂದು ಸ್ಥಳದ ಹೆಸರು : ಗೊಗ್ಗಿಯ ದೇಗುಲದ ಧಮ್ಮರಾಸಿಭಟಾರರ 


ಕಾಲಂ ಕರ್ಚಿ ಕೊಟ್ಟ ಸ್ಥಿತಿ ಯಾವದೆನ್ನೊಡೆ ಹೆದರಿಗಟ್ಟವುಂ . . . ಇಟ್ಟಗೆಯುಮನ್ತು 
ನಾಲ್ಕುಂ ಬಾಡುವುಮಂ (ಎಕ. ರ, ಚಿತ್ರದು. ೭೬-೨೨; 937). (ಹೆದರಿ *- ಗಟ್ಟ) 

ಹೆದರಿಸು "ಹೆದಲಖಿಸು' ನೋ. 

ಹೆದರು "ಹೆದಯ್ಕ' ನೋ. 


ಹೆದರುಗಣ್ಣು (ನಾ). ಭಯಭೀತವಾದ ಕಣ್ಣು: ಕುಳಿತು ಕಣ್ಣುಜ್ಜಿಕೊಂಡು ಸುತ್ತಲೂ 

ನೋಡಿ ಕಂಡು, ಹೆದರುಗಣ್ಣಾಗಿ (ಚಂದ್ರಸ. ೨೪). 
(ಹೆದರು (ಆ ಹೆದಜ್ಕು) 4 ಕಣ್ಣು (ಆ ಕಣ್‌)] 

ಹೆದರುಗುಳಿ (ನಾ). ಅಂಜುವುದೇ ಸ್ವಭಾವವಾಗಿರುವ ವ್ಯಕ್ತಿ; ಅಂಜುಳುಳಿ; 
ಭೀರು: ನಾವು ಹೊರಗೆ ಸ್ವತಂತ್ರವಾಗಿದ್ದಾಗ ಸದಾ ಹೆದರುಗುಳಿಯಾಗಿರುತ್ತೇವೆ 
(ಪುನರು. ೫೪೬). [ಹೆದರು (ಆಂ ಹೆದಲು,) + - ಗುಳ್ಳಿ (<- ಕುಳ್ಳಿ)) 

ಹೆದರುಪುಕ್ಕ (ನಾ). ಎ ಹೆದರುಗುಳಿ: ಅವನೊಬ್ಬ ಹೆದರುಪುಕ್ಕ (ರೂಢಿ). 

[ಹೆದರು (< ಹೆದಲು,) * ಪುಕ್ಕ) 

ಹೆದರೆದೆ "ಹೆದಣ್‌ದೆ' ನೋ. 

ಹೆದಳಿಸು, ಹೆದರಿಸು (ಕ್ರಿ). ಭಯಪಡಿಸು; ಅಂಜಿಸು: ನರನ ಕಡುದುಮ್ಮಾನ 
ನೆ ಹೆದಲೌಸಿತು ಮೂಜಗವ (ಕುವ್ಕಾದ್ರೋ. 6-೧೧). ಹೆದರಿಸು: ಬಾಯಿ ಬಿಟ್ಟುಕೊಂಡು 
ಗೊರ್‌ ಗೊರ್‌ ಎಂದು ಹೆದರಿಸುತ್ತಲೇ ಇತ್ತು (ಚೆಂಗಾಳ್ಮ. ೬೧೩); ಅತ್ತು ಹೆದರಿಸ್ತೀಯೇನು ! 
(ಮರಳಿ. ೧೦೧). [ಹೆದಲು, 4 - ಇಸು] 

ಹೆದಖ್ಮ, ಪೆದರು, ಹೆದರು (ಕ್ರಿ). ಭಯಪಡು; ಅಂಜು: ಸಿದ್ದರ ದೇವನೆಅಗಿದಡೆ 
ಹೆದಲ್‌ ಕೇಳ್ವಳು ರಾಣಿ ಹೊಡವಂಟ ಕಾರಣವನು (ಸಿದ್ದರಾ. ೧-೩೯); ಹೆದಜ್‌ದರು 
ನಾಯಕರು ಪಾಂಡವರದಟು ಮುಜ್‌ದುದು (ಕುವ್ಮಾಭೀ. ೬-೧೭). ಡಿ ಹೆದರು: ಹೆಣ್ಣಿನ 
ಬಣ್ಣ ನೋಡಿ ಕಣ್ಣಾಗೆಡದಿರಿ . . . ಖಿನ್ನವಿಲ್ಲದಂತೆ ವಿಟಪುರುಷನಿಗೆ ಅನುಗುಣವಾಗಿ 
ಇಪ್ಪಳೂ ಪೆದರದಂತೆ (ಎಸಾಸು. ೫೫-೧); ವುದಿಸಬಾರದು ಕರುಣ ಪೆದರಿಯಪಕೃತಿಯೆಸಗೆ 
ಮದಕಲಿತನಂದದೆ ಭವತ್ಪಾತ್ರಗತಿಯುದಿಸುವಂದದೆ (ವೆಂಕಾರಾ. ೬-೨೬-೧೨). ಹೆದರು: 
ಹೆದರಿತು ಸೇನೆ ಕಂಪಿಸಿತು ಚಂಡಮರೀಚಿ (ಚಂದ್ರಹಾ. ೧೩೯); ಅಷ್ಟು ಹೆದರಿಕೊಳ್ಳುವಂತಹ 
ಘಟನೆ ಏನು ನಡೆಯಿತು (ದೇವಹಂ. ೧೦೧). "ಬೆದಯ್ಕ್‌' ಪರಾ. 

ಹೆದಖ್ಮ (ನಾ). ಭಯ; "ಅಂಜಿಕೆ: ವಿಷಯ ಷಡುವರ್ಗಕ್ಕೆ ಹೆದಜು ದುಷ್ಕರ್ಮಕ್ಕೆ 
ನಡುಕವಜ್ಞಾನಕ್ಕೆ ತಲ್ಲಣಂ ತಲೆದೋಟಲು (ಸಿದ್ಮರಾ. ೧-೪೭); ಹೆದಲು ಹಿಂಗಿತು 
(ಕುವ್ಕಾಗ. ೭-೧೧). (ಲ್ಲ ಹೆದಜು;) 

ಹೆದಳ್‌ದೆ , ಹೆದರೆದೆ (ನಾ). ಭಯಪಡುವ ಮನಸ್ಸು; ಅಂಜುವ ಹೃದಯ: 
ಹೆದಟ್‌ದೆಯ ಹೇರಾಳಶೋಕದ . . . ಗರುವಾಯಳಿದ ಭೀಮನ ಕಂಡನಾ ಭೂಪ 
(ಕುವ್ಮಾಅ. ೧೩-೩೮). ಹೆದರೆದೆ: ಓದುತಿರ್ದಿನಿಯನಂ ಕರೆದು ತೋರಿದಳು ಹೆದರೆದೆಯ 
ಹೆಣ್‌ (ಶ್ರೀರಾಮಾ. ೧೪೬-೧೦೬). [ಹೆದಜು, 3 ಎದೆ (ಆ ಎರ್ದೆ)) 

ಹೆದಾರಿ "ಪೆರ್ದಾರಿ' ನೋ. 

ಹೆದೆ "ಪೆದೆ' ನೋ. 


10 


15 


2s 


ಪ್ರಯೋ);ಹೆದೆಯದೊಳೆಯ್ದೆ ಮಿಳಿರುತಿರೆ ಭೀತಿ. .. ಪೋಗುತಿರ್ದರ್‌ (ಆರಾಚೆ. ೫-೬-೨೯). 
ಹಿದಯ: ಹೃದಯ, ಹಿದಯ-ಎರ್ದೆ (ಶಬ್ದಾನು. ೧೬೦ ಪ್ರಯೋ). [ಆ ಸಂ. ಹೃದಯ] 

ಹೆದೆಯೇರಿಸು "ಹೆದೆಯೇಅಿಸು' ನೋ. 

ಹೆದೆಯೇಳಿಸು, ಹೆದೆಯೇರಿಸು (ಕ್ರಿ). ಎ ಹೆದೆಗಟ್ಟು: ಎಡಗೈಯೊಳೆತ್ತಿ ಧನುವಂ 
ಹೆದೆಯೇಲೌಸಿ [ಪಾಠಾಂ. ನಿಮಿರ್ದೇಲ್‌ಸಿ] ನೀಳ್ತ ಬಾಹುಯುಗ್ಮದೆ ತೆಗೆಯಲೈ (ಜಗವ. 
೬-೩೧). ಹೆದೆಯೇರಿಸು: ನನ್ನ ಸಾರಂಗಧನುಸ್ಸು ಹೆದೆಯೇರಿಸು ಪಿನಾಕಿಧನುಸ್ಸು 
ಮುರಿದ ಹಾಗಲ್ಲ (ತಾತ್ಪನಿ.೬-೨೩). [ಹೆದೆ (ಆ ಪೆದೆ)- ಏಜ್‌ಸು) 

ಹೆದ್ದ, ಹೆದ್ದ (ನಾ). ೧. ರಥವು ಮುಂದಕ್ಕೆ ಸರಾಗವಾಗಿ ಚಲಿಸುವಂತೆ 
ಮತ್ತು ಆಗಾಗ ವೇಗವನ್ನು ತಡೆಯುವಂತೆ ಮಾಡಲು, ರಥದ ಹಿಂಭಾಗದ 
ಚಕ್ರಗಳಿಗೆ ಪ್ರಯೋಗಿಸುವ (ಉದ್ದವಾದ ಮತ್ತು ದಪ್ಪವಾದ) 
ಮಾಟುಗೋಲು,- ಸನ್ನೆಕೋಲು: ಮದ್ದಾನೆಗಳಿಂದ ಹಿಂದೆ ನೂಕಿಸುವನು 
ಹೆದ್ದಗಳಿಂದಲೊತ್ತಿಸುವ (ಗೋಮಟೇ.೩-೫೪). ೨. ರಥದ ಅಚ್ಚುಮರ: ""ಹೆದಮುದ- 
ಇರಸು'' (ಜಾನಕೋ. ೫೯). ಹೆದ್ದ: ೧. ಹಿಂದೆ ತ್ರಾಣವುಳ್ಳ ಇಪ್ಪತ್ತುನಾಲ್ಕು ಜನರು 
ಒಂದೊಂದು ಕಡೆಗೂ ಹೆದ್ದ ಕೊಡದೆ ಹೋದರೆ ಈ ತೇರು ಮುಲುಕುವುದಿಲ್ಲ 
(ಗರುದಾ. ೬೧); ಅವರು ಹಿಂದುಗಡೆ ದೊಡ್ಡ ದೊಡ್ಡ ತೊಲೆಗಳ ಸಹಾಯದಿಂದ ಹೆದ್ದ 
ಹಾಕಿದರೆ ತೇರು ಮುಂದಕ್ಕೆ ಸರಿಯುತ್ತೆ (ಬೈಸರ್ವೆ. ೬೩). ೩. (ಆಲಂ) ಅಡಚಣೆ; 
ಅಡ್ಡಿ; ವಿಘ್ನ: ಅವರು. .. ನಮ್ಮ ವ್ಯಾಪಾರದ ಪ್ರಮಾಣಕ್ಕೂ ವೇಗಕ್ಕೂ ಹೆದ್ದ ಹಾಕಿ 
ತಡೆಕಟ್ಟುವುದು ಸ್ವಾಭಾವಿಕವೇ ಆಗಿತ್ತು (ರಾಜ್ಮಶಾ. ೧೭೨). (7) 

ಹೆದ್ದಂಗಡಿ (ನಾ). ಒಂದು ಬಗೆಯ ತಂಗಡಿಗಿಡ; ದೊಡ್ಡಆವರಿಕೆ: ಹೆದ್ದಂಗಡಿ 
ಬೀಜ . . . ಗಾಳೆಗೆಡ್ಡೆ ಸ್ವರಸದಲ್ಲಿ ಮರ್ದಿಸಿ ಅಡಿಕೆಗಾತ್ರ ಗುಳಿಗೆ ಮಾಡಿ ಒಂದನ್ನು 
ಕೊಟ್ಟರೆ ದಾಹ ಪರಿಹಾರವಾಗುವುದು (ಸಕವೈೆ. ೪೬೫ ಪರ). [« ಪಿರಿದು,* ತಂಗಡಿ] 

ಹೆದ್ದಂಪ್ಸ (ನಾ). ನಿಡಿದಾದ ಕೋರೆಹಲ್ಲು ,- ದಾಡೆ: ತುಂಗತರನಾಸಿಕಂ 
ಹೆದ್ದಂಷ್ಟ, ಭೀಕರಬೆಡಂಗಿನ . . . ಯಮನಾಳ್ಗಳಂತಮಮ ಸ (ವೆಂಕಾರಾ. 

[« ಪಿರಿದು + ವಷ್ಯ 

ಹೆದ್ದಟ್ಟುು (ನಾ). ೧. ಸಮತಟ್ಟು; ಸಮತಲ: (8). ೨.ತೋರಿಕೆ; ಥಳುಕು: (9. 

(< ಪಿರಿದು * ತಟ್ಟು (ಆ ತಟ್ಟೆ)] 

ಹೆದ್ದಟ್ಟು (ನಾ). ಪ್ರಮುಖವಾದುದು; ಪ್ರಧಾನವಾದುದು: ಅವರ ವಾಕ್ಕಗಳಲ್ಲಿ 
ವಿಪುಲಾರ್ಧವು ಹೆದ್ದಟ್ಟಾಗಿ ಹೆಣೆದುಕೊಂಡು ಬರುತ್ತದೆ (ಸಾಹಿಸಂ ಮುನ್ನುಡಿ); 
ಉಪಮಾನವಾಗಬಹುದಾದ ವಿಷಯವು ಕವಿಕಲ್ಪಿತವಾಗಿದ್ದಲ್ಲಿ ಉತ್ಪ್ರೇಕ್ಷಾಲಂಕಾರ 
ವಾಗುವುದೆಂಬದಾಗಿಯೂ ಹೆದ್ದಟ್ಟಾಗಿ ಗ್ರಹಿಸಬಹುದು -(ಕೈಪಿಡಿ.೨೬೮). 

[ಆ ಪಿರಿದು 4 ತಟ್ಟು?] 
ಹೆದ್ದರಣ, ಹೆದ್ದರಣೆ (ನಾ). ಒಂದು ಬಗೆಯ ಮರ: ವಾಲೆ ಹೆದ್ದರಣ ತ್ಕಾರಣ 
- ಮೊದಲಾದ ಗಗನಮಂ ತುಡುಕುವ ವೃಕ್ತಂಗಳೊಳ್‌ (ಸಾಗಂಧಿ.೫೪-೫). 

ಹೆದ್ದರಣೆ: ಗೊರವಿ, ಕಿಸ್ಸರ, ಹೆದ್ದರಣೆ . . . ಹೆಣ್ಣುಗೊರವಿ (ಮೈಠಗಿ. ೪೭-೯೨೫). (1 

ಹೆದ್ದರಣೆ "ಹೆದ್ದರಣ' ನೋ. 

ಹೆದ್ದಲೆ "ಪೆರ್ದಲೆ' ನೋ. 

ಹೆದ್ದಳಕಲು (ನಾ). ಬಹಳ ತೆಳುವಾದುದು; ಸಾಂದ್ರವಾಗಿಲ್ಲದುದು: ಅವನು 


೧-೧೭-೪೬). 


ಹೆದ್ದಾರಿ 


ನಡೆಯುತ್ತಿದ್ದ ದಾರಿಯ ಕಾಡು ಮೊದಮೊದಲು ತುಸು ಹೆದ್ದಳಕಲಾಗಿ ಅಷ್ಟೇನೂ 
ನಿಬಿಡವಾಗಿರಲಿಲ್ಲ (ಮಲೆಮ.೬೪). [ಇ ಪಿರಿದು, 4" ಅಳಕಲು) 
ಹೆದ್ದಾರಿ "ಪೆರ್ದಾರಿ' ನೋ. 
ಹೆದ್ದೀನಿ "ಪೆರ್ದಿನಿ' ನೋ. 
ಹೆದ್ದುಂಡಿ (ನಾ).ದಪ್ಪವಾದ ಕಲ್ಲುಗುಂಡು: ತಣ್ಣೀರಿನ ಮಣ್ಣುಹರವಿಯಲ್ಲ 
ಕಾದ ಕಬ್ಬುನದ ಕೆಂಡದ ದುಂಡಿ ! ಕೆಂಗೆಂಡದ ಹೆದ್ದುಂಡಿ!! (ತುಂಗಭ. ೧೦೯). 
[ಆ ಪಿರಿದು *- ದುಂಡಿ] 
ಹೆದ್ದುಂಬೆ (ನಾ). ೧. ದೊಡ್ಡಜಾತಿಯ ತುಂಬೆಗಿಡ ಮತ್ತು ಅದರ ಹೂವು: 
ಪ್ರಸಾದಮಂತ್ರವ ಭೋಗಿಸಿ ಹೆದ್ದುಂಬೆಪುಷ್ಪದ ಹಾಗೆ . . . ಇರ್ಪವು (ವಚಶಾ. ೫, ೧೯೧); 
ಅಂಬಟೆತೊಕ್ಕು ಕಾಡುಬಾಳೆಯ ಮೋತೆ, ಹೆದ್ದುಂಬೆಸೊಪ್ಪು . . . ಕಷಾಯವಿಕ್ಕಿ ಸೇವಿಸೆ 
ಶ್ಲೇಷ್ಮಾತಿಸಾರ ಪರಿಹರ (ಸಕವೈ. ೩೨೧). ೨. ಒಂದು ಬಗೆಯ ಮರ: ಹೆಜ್ಜಾಲ 
ಹೆದ್ದುಂಬೆ ಔ!ಪಾಕಾಂ. ಹೆದ್ದುಂಬರೌ]ದುಂಬುರಂಗಾಲಯವದೆನಿಸಿ ನಾನಾಭೂಜ 
ದೊಗ್ಗಿನಿಂ ಕಾನನಂ ಕಣ್ಣೆ ಸೆದುದು (ಸೋಮಚ. ೩-೨). "ಹೆಂದುಂಬೆ' ಪರಾ 
[« ಪಿರಿದು, *- ತುಂಬೆ] 
ಹೆದ್ದುರಚೆ "ಹೆದ್ದುಲುಚೆ' ನೋ. 
ಹೆದ್ದುರುಹೆ (ನಾ). ಒಂದು ಬಗೆಯ ಸಸ್ಮ: ""ಜಾಂಗಲೀ-ಹೆದ್ದುರುಹೆ'' 
(ಓಷಧಿ. ೬೨). (7 
ಹೆದ್ದುಉ (ನಾ).ಅಧಿಕವಾದ ತುರಿಕೆ,-- ನವೆ: ಎಕ್ಕದ ಹಾಲು, ಎಲೆಕಳ್ಳಿಯ 
ಹಾಲು, ಶುಂಠಿ,ಮಣಿಶಿಲೆ ಎಂಬಿವನ್ನು ಅಂಬಿಲದಲ್ಲಿ ಅರೆದು ಪೂಸೆ ದದ್ರುಗಳನ್ನೂ 
ತೊನ್ನನ್ನೂ ಕೆಡಿಸುವುದು ಹೆದ್ದುಖಯನ್ನು ಪೊಸಲಾಕ್ಷಣವೇ ಕೆಡಿಸುವುದು (ಎವೈಎಿ. ೧೫೯). 
[ಆ ಪಿರಿದು, 4 ತುಣಿ] 
ಹೆದ್ದುಖಚೆ, ಹೆದ್ದುರಚೆ (ನಾ).ತುರುಚೆಗಿಡದಲ್ಲಿ ಒಂದು ಬಗೆ; ದೊಡ್ಡ 
ಚಾತಿಯ ನಸುಗುನ್ನಿ : "'ವಿಷಪತ್ರಿಕಾ - ಹೆದ್ದುುಚೆ'' (ಓಪಧಿ.೧೪). ಹೆದ್ದುರಚೆ : 
ಹೆದ್ದುರಚೆ, ಕಟುಕರೋಹಿಣಿ . . . ನೆಲಬೇವು ಇವುಗಳನ್ನು ಕಷಾಯವಿಕ್ಕಿ ಸೇವಿಸೆ 
ಶೇಷ್ಮಜ್ವರ ನಾಶವಾಗುವುದು (ಸಕವೈ. ೯೦). [ಇ ಪಿರಿದು, * ತುಣುಚೆ) 
ಹೆದ್ದೆರೆ "ಪೆರ್ದೆರೆ' ನೋ. 
ಹೆದ್ದೆವರು "ಪೆರ್ದೆವರ್‌' ನೋ. 
ಹೆದ್ದೇಗು, ಹೆತ್ತೇಗ (ನಾ). ದೊಡ್ಡ ಜಾತಿಯ ಒಂದು ಬಗೆಯ ತೇಗದ ಮರ: 
ಇಲ್ಲಿ ಹುಟ್ಟುವ ತೊಲೆಗಳಲ್ಲಿ ತೇಗು, ಹೆದ್ದೇಗು, ಮತ್ತಿ , . . ಮೊದಲಾದವುಗಳೇ 
ಮುಖ್ಯ (ಮುಂಬಯ.೫-೨೧೦). ಹೆತ್ತೇಗ : ಹೆತ್ತೇಗ, ಎಟ್ಟೆಗ. .. ಹೆಡ್ಡ (ಮೈಔಗಿ. ೩-೪೦). 
[« ಪಿರಿದು 4 ತೇಗ್ನು! 
ಹೆದ್ದೈವ (ನಾ). ಸರ್ವೋತ್ತಮನಾದ ದೇವರು; ಹಿರಿಯ ದೇವರು: ಪರಮ 
ಶಾಂತಿಯ ತೋಟ್‌ ಲೋಕಕ್ಕೆ ಹೆದ್ದೈವವಾದೆಯೆನ್ನೊಡೆಯ (ಮೋಹತ. ೩೬-೧೩); 
ಅಬ್ಬಿಶಯನ ಕರುಣಾಬ್ದಿಯೆ ಹೆದ್ದೈವ ಇದ್ದರಿಯೊಳಗೆ ನೀನಲ್ಲದೋರ್ವ ಉದ್ಧರಿಸು 
ವನೇನೋ (ಮೋಕ್ತದೀ ೨೮-೨). [ಇ ಪಿರಿದು 3 ದೈವ) 
ಹೆದ್ದೊಡೆ "ಪೆರ್ದೊಡೆ' ನೋ. 
ಹೆದ್ದೊರೆ, "ಪೆರ್ದೊಟ್‌' ನೋ. 
ಹೆದ್ದೊರೆ, (ನಾ). ೧. ರಾಜಾಧಿರಾಜ; ಶೇಷ್ಠನಾದ ಅರಸು: ಹೆದ್ದೊರೆಗಳ 
ಕೈಗಾಣಿಕೆಯಿತ್ತಡ್ಡಬಿದ್ದರು ಬಿಂಕವ ಬಿಸುಟು (ಮೋಹತ. ೨೨-೫೪). ೨. ಅತ್ಮಂತ 
ಪರಾಕ್ರಮಶಾಲಿ : ದೊದ್ದೆಗರೇಕೆ ಹೊಕ್ಕರು ಕೊಲ್ಲು ಕೊಲ್ಲೆಂದು ಹೆದ್ದೊರೆದೈತ್ಮ 
ರೆಯ್ದಿದರು (ಮೋಹತ. ೩೫-೧೮). [ಇ ಪಿರಿದು *- ದೊರೈ! 
ಹೆದ್ದೊಂ* "ಪೆರ್ದೊಟ್‌' ನೋ. 
ಹೆದ್ದ 'ಹೆದ್ದ' ನೋ. 
ಹೆದ್ವಾರ (ನಾ). ಹೆಬ್ಬಾಗಿಲು; ಮಹಾದ್ವಾರ: ರಮ್ಮತರವೆತ್ತುದಾ ಪುರದ ಹೆದ್ದಾರವು 
(ನವಮೋ. ೨-೨೯). [ಆ ಪಿರಿದು * ದ್ವಾರ] 
ಹೆನೆಯಕುಳ (ನಾ). ಒಂದು ಬಗೆಯ ಆದಾಯ, - ತೆರಿಗೆ: ಲವಣ ಪಇ್ವಕಾರುಕ 


೮೯೫೪ 


20 


ಹೆಪ್ಪುಗೊಡು 


ಕಳು ಕೈ ಬಣ್ಣ ನೂಲು ಕರ್ಬ್ಬುನ ದಳಮಿಡಿ ಹೆನೆಯ ಕುಳ ಮುಖ್ಯವಾದ ಸರ್ವಾಯವಬು 
ಆ ಚೂಡಾನಾಥದೇವರಿಗೆ ಸರ್ಬ್ಬಮಾನ್ಕಂ ವಡಿ (ಎಕ. ೫. ಚನ್ನಪ. ೬೬-೧೭; 1288). 
[? + ಕುಳ್ಳ) 
ಹೆನ್ನರ "ಪೆರ್ನರ' ನೋ. 
ಹೆನ್ನೆ 'ಪೆಣ್ಣೆ' ನೋ. 
ಹೆನ್ನೈ (ನಾ). ಮುಟ್ಟಿಗೆ ಸಂಬಂಧಿಸಿದ ಒಂದು ಬಗೆಯ 'ಗ; ಅಧಿಕವಾಗಿ 
ರಕ್ತಸ್ರಾವವಾಗುವುದು: ಅಳಲೇಕಾಯಿ, ನೆಲ್ಲಿಚಟ್ಟು ಇವಂ ಸನಸಾನಂಗೊಂಡು ಸಕ್ಕರೆ 
ಬೆರಸಿ ಕೊಳ್ಳೆ ಹೆನ್ನೆ ಗುಣ (ವಿವೈವಿ.೧೦೪). [7] 
ಹೆನ್ನೆತ್ತರು (ನಾ). ಎ ಹೆನ್ನೈ: ಹಲಸಿನ ಗೊಟ್ಟೆಯ ಗ ಜೇನೇ ಕೊಳ್ಳಲು ಹೆನ್ನೆತ್ತರು 
ಮಾಣ್ಣುಂ (ಎವೈವಿ.೮೦); ಎಮ್ಮೆಮಜ್ಜಿಗೆಯಲ್ಲಿ ರಾಜಾನ್ನದಕಿ ಅಂಬಲಿಯನಟ್ಟು 
ಎಣ್ಣೆಯ ಬಿಟ್ಟು ಉಣ್ಣಲು ಹೆನ್ನೆತ್ತರು ಪರಿಹರ (ಸಕವೈ. ೧೯: ). 
[ಆ ಪಿರಿದು + ನೆತ್ತರು (ಆ ನೆತ್ತರ್‌)) 
ಹೆನ್ನೆರೋಗ (ನಾ). ಎ ಹೆನ್ನೈ: ಬಳಿದಾಸವಾಳದ ಹೂವು, ಕೆಂಪುದಾಸವಾಳದ 
ಹೂವು, ಕರಿಹತ್ತಿಯ ಹೀಚು ಈ ಇನ್ನೂ ನೀರಲ್ಲಿ ಕುದಿಸಿ. . . ಕೊಡೆ ಎಲ್ಲಾ ತೆಅದ 
ಹೆನ್ನೆರೋಗಗಳು ಗುಣ (ಎವೈಎಿ. ೧೦೪). (ಹೆನ್ಟೈ 1 ರೋಗ] 
ಹೆಪ್ಪರಿಗೆ (ನಾ). ಒಂದು ಬಗೆಯ ಸಸ್ಕ: ಹೆಪ್ಪರಿಗೆ, ಕಂಬಿಣೊ, ಬಿಳೀಕಂಚುವಾಳ 
(ಮೈಔಗಿ. ೧೨-೨೧೪). [?] 
ಹೆಪ್ಪಳ್ಳಿ (ಕ್ರಿ). ೧. ಹೆಪ್ಪು ಕಟ್ಟದಿರು; ಘನೀಭೂತವಾಗದಿರು: ಚಿಪ್ಪಿನಲ್ಲಿ ಅಪ್ಪು 
ನಿಂದು ಹೆಪ್ಪಳಿಯದೆ ದೃಷ್ಟವ ಕಂಡೆ (ಪ್ರಭೋಗ. ೨೨); ಬಿಂಬಿಸುವುದಕ್ಕೆ ಪ್ರತಿರೂಪಿಲ್ಲದೆ 
ಆನಂದಾಶ್ರುಗಳು ನಿಂದು ಮುತ್ತಿನೊಳಗಣ ಅಪ್ಪುವನಂತೆ ಹೆಟ್ಟಳಿಯದೆ ನಿಂದುದು 
ಜ್ಞಾನಭಕ್ತಿ (ಮೋಳಿಮಾ. ೧೭-೬೩). (ಹೆಪ್ಪು (ಆ ಪೆಪ್ಪು) + ಅಳ್ಗಿ(< ಅಬ್‌, )) 
ಹೆಪ್ಪಳ್ಳಿ (ಕ್ರಿ). ಗಾಬರಿಗೊಳ್ಳು; ಬೆದರು; ಭಯಪಡ. . ಉಜ್‌ ಬಿಗಿಯಪ್ಪೆ 
ಕೆಲರ ಕಾಲ್ವಿಡಿದು ಅಪ್ಪಳಿಸುತ ಕೆಲಬರ ಕಂಸನೃಪನೆದೆ ಹೆಪ್ಪಳಿವಂತೆ ಮರ್ದಿಸಿ 
(ನೇಮಿಸಂ. ೧೬-೧೩೬). [೮ ಪೆಳ್ಳಳ) 
ಹೆಪ್ಪಳಿಸು "ಪೆಳ್ಳಳಿಸು' ನೋ. 
ಹೆಪ್ಪಿಕ್ಕು (ಕ್ರಿ). ಹೆಪ್ಪಾಗಲು ಹಾಲಿಗೆ ಮೊಸರನ್ನು ಬೆರಸು; ಹೆಪ್ಪುಹಾಕು: 
ಕಾಡೆಮ್ಮೆಯ ಧುಡುಮಿಸಿ ಕರದೆ ಹೆಪ್ಪಿಕ್ಕಿ ದಧಿಯಂ ಕಡವುತ (ತ್ರಿಭಮೋ. ೩-೩೨). 
[ಹೆಪ್ಪು (< ಪೆಪ್ಪು) *- ಇಕ್ಕು] 
ಹೆಪ್ಪಿಡಿಸು (ಕ್ರಿ). ಹೆಪ್ಪು ಹಾಕುವಂತೆ ಮಾಡು; ಹೆಪ್ಪು ಹಾಕಿಸು: ಗಂಡುಮಲ್‌ 
ಸಹಿತ ಪೆಣ್ಣುಲಿಯ ತರೆ ನೃಪವನವಂ ಕಂಡಿವಂ ಕಪಿಲೆ ಬಸವಂಗಳಂ ಮಾಡೆನ- 
ದಂಡನಾಯಕನವಂ ಪಾಲ್ಲಡಿಸಿ ಹೆಪ್ಪಿಡಿಸಿ ಕರಸಿ ಬೆಣ್ಣೆಯ ತೋಜ್‌ದಂ (ವೀಕ್ಶಗ.. 
೮-೪-೧೭). (ಹೆಪ್ಪು (ಆ ಪೆಪ್ಪು) 4 ಇಡಿಸು,) 
ಹೆಪ್ಪಿಡು "ಪೆಪ್ಪಿಡು' ನೋ. 
ಹೆಪ್ಪು (ಕ್ರಿ). ಹಾಲು ಮೊಸರಾಗಿ ಪರಿವರ್ತನೆ ಹೊಂದು; ಹೆಪ್ಪಾಗು: ಕಾಸಿಟ್ಟ 
ಹಾಲ ಬಟ್ಟಲಲಿ ಹುಳಿಯ ಹನಿ ಸಿಡಿದು ಹಾಲು ಒಡೆದಿದೆ, ಈಗ ಹೆಪ್ಪುವನಕವೂ 
ಕಾಯಬೇಕು (ಮೂರುದಾ. ೧೯೭). 'ಪೆಪ್ಪು' ಪರಾ. (ದೇ. 8 ತುಳು. ಪೆರ್ಪುನಿ] 
"ಪೆಪ್ಪು' ನೋ. 
ಹೆಪ್ಪುಕೊಡು "ಹೆಪ್ಪುಗೊಡು' ನೋ. 
ಹೆಪ್ಪುಗಟ್ಟು (ಕ್ರಿ). ೧. ಹೆಪ್ಪಾಗು; ಗಡ್ಡೆಕಟ್ಟು; ಗರಣೆಯಾಗು : ದಟ್ಟ ಮಂಜಿನ 
ಗಡ್ಡೆ ಹೆಪ್ಪುಗಟ್ಟಿದೆ (ಅನಿಕೇ. ೨-೫): ರೂಪಾನ ಹೃದಯದ ರಕ್ತವೆಲ್ಲ ಹೆಪ್ಪುಗಟ್ಟಿ 
ಹೋದಂತೆನಿಸಿತು (ಜಯಂತ. ೪೬೮). ೨. ದಟ್ಟವಾಗು; ಸಾಂದ್ರವಾಗು: ಎಲ್ಲೆಲ್ಲಿ 
ಅನಂದ ಹೆಪ್ಪುಗಟ್ಟುತ್ತದೆಯೋ ಅದೇ ಸೌಂದರ್ಯ (ಸೌಂಡಸ. ೧೬); ಹೆಪ್ಪುಗಟ್ಟಿದ್ದ 
ಕತ್ತಲು . .. ಲೋಕವನ್ನೇ ಅಣಕಿಸುವಂತಿದೆ (ಚತೆಸ. ೩೪). 
(ಹೆಪ್ಪು (ಎ ಪೆಪ್ಪು )* ಕಟ್ಟು] 


45 |ಹೆಪ್ಟುಗೊಡು, ಹೆಪ್ಪುಕೊಡು (ಕ್ರಿ). ಹೆಪ್ಪುಹಾಕು; ಹೆ್ಪಿಡು: ಭಕ್ತಿಯೆಂಬ 


ಪಾಲನ್ನು ಮನದಲ್ಲಿ ಹೆಪ್ಪುಗೊಟ್ಟು . . . ತತ್ವವೆಂಬ ಮಂತುಗೋಲಿನಿಂ ಮಧಿಸಲು 


ಹೆಪ್ಪುಗೊಳ್‌ ೮೯೫೫ ಹೆಬ್ಬಾಯ್‌ 


ಬಿ 


(ವಚಶಾ.1( ೧೫೪). ಹೆಪ್ಪುಕೊಡು: ಅಂಗನೆ . . . ಮೊಸರು ಕಾಸಿ ಹೆಪ್ಪು ಕೊಡುತ್ತಿದ್ದಳು | |ಹೆಬ್ಬಯಕೆ "ಪೆರ್ಬಯಕೆ' ನೋ. 


ಹುಲ್ಲ ಹೆಬ್ಬಣಬೆಗಳಷ್ಟು ಜಲ್ಲಿಪಟ್ಟೆಗಳ ಬಲೈದೆಯಿದ್ದುವು (ಭರಚ. ೮೦-೧೨). 
[ಆ ಪಿರಿದು * ಬಣಬೆ (ಆ ಬಣಂಬೆ)] 
ಹೆಬ್ಬದಣೆ "ಹೆಬ್ಬದನೆ' ನೋ. 
ಹೆಬ್ಬದನೆ, ಹೆಬ್ಬದಣೆ (ನಾ). ದಪ್ಪ ಜಾತಿಯ ಬದನೆಕಾಯಿಗಳನ್ನು ಬಿಡುವ 
ಗಿಡ ಮತ್ತು ಅದರ ಕಾಯಿ: ""ಬೃಹತೀ-ಹೆಬ್ಬದನೆ, ಗುಳ್ಳ, ನೆಲಗುಳ್ಳೆ'' (ಓಷಧಿ. ೧೦೯). 
ಹೆಬ್ಬದಣೆ : ""ಗೋಧೀ-ಹೆಬ್ಬದಣೆ'' (ಓಪಧಿ. ೫೦). 1< ಪಿರಿದು, 3- ಬದನೆ] 
ಹೆಬ್ಬದು (ನಾ).ಎತ್ತರವಾದ ಮಣ್ಣಿನ ಒಡ್ಡು,- ಕಟ್ಟೆ: ಹಳ್ಳಿಯ ಬಚ್ಚಲಿಂದಂ 
ಪಡುವಲು ಹೆಬ್ಬದುವಿಂದಂ ಬಡಗಲು!ಸಂ1ದ ಕೊಳನ ಕೆಳಗೆ (ಕಣ. ೪. ೪೨-೮೬; 1239). ಹೆಬ್ಬಾಜಾರು (ನಾ). ದೊಡ್ಡ ಪೇಟೆ,- ಅಂಗಡಿಬೀದಿ: ಮಂತ್ರಿಯನು ಕರೆದು 
[< ಪಿರಿದು 4 ಬದು (ಆ ೭ದುವು)) ಪುರದ ಕೋಟೆಯನು ಹೆಬ್ಬಾಜಾರ ಕೇರಿಗಳ . . . ಅಲಂಕರಿಸ ನೇಮಿಸಿ ಕಳುಹಲು 
ಹೆಬ್ಬದ್ದು 'ಪೆರ್ವರ್ದು' ನೋ. | (ನವಮೋ. ೧೩-೩೦). [ಆ ಪಿರಿದು 4 ಬಾಜಾರು (ಆ ಬಾಜಾರ)) 
ಹೆಬ್ಬನ (ನಾ). ದೊಡ್ಡ ಉದ್ಯಾನ: ಒಬ್ಬಳು ಕೆಳದಿಯ ಕೂಡಿ ನಿಬ್ಬರದಲಿ ಕಾಮ | |ಹೆಬ್ಬಾಯ್‌ (ನಾ). ಅಗಲವಾದ ಬಾಯಿ: ಮೃತ್ಯು ಬರೆ ಬಾಗಿಲಿಗೆ, ತೆರೆದದರ 
ನರ್ಧಾಂಗಿ ನಡೆದಳು ಹೆಬ್ಬನವನು ನಿಟ್ಟಿಸುತೆ (ಮೋಹತ.೯-೨೨). [ಆ ಪಿರಿದು 1 ಬನ, ಹೆಬ್ಬಾಯ್ಲೆ ಬಿಸುಡುವಂ! (ಕೋಗಿಲೆ. ೬೨-೨೩). [ಆ ಪಿರಿದು ಬಾಯ್‌] 


ಹೆಬ್ಬಅ (ನಾ). ಭೀಕರವಾದ ಕ್ಲಾಮ,- ದುರ್ಭಿಕ್ಷ: ಕಾಲಕಾಲದೊಳು ಮಳೆಗಳು 
ಹೊಯ್ಯದಿರಲು . . . ಮಹಾಭೀಲವೆನೆ ಬಂದುದಾ ಹೆಬ್ಬಅಂ (ವೀಶೈಪು೪-೧-೭); 
ಜನರು ಕಾಕು ಹೆಬ್ಬಟದಧಿಕನಿಬ್ಬರದೊಳತಿನೊಂದು (ಚತುಪು. ೪-೧೨-೧೧). 
(ಆ ಪಿರಿದು + ಬಜಿ] 
ಹೆಬ್ಬಅಿ "ಪೆರ್ವಟ್‌' ನೋ. 
40 |ಹೆಬ್ಬಾಗಿಲ್‌ "ಪೆರ್ವಾಗಿಲ್‌' ನೋ. 
ಹೆಬ್ಬಾಗಿಲು "ಪೆರ್ವಾಗಿಲ್‌' ನೋ. 


(ಪುರಂದ. ೧-೧೧೧-೬). [ಹೆಪ್ಪು (ಆ ಪೆಪ್ಪು) 3 ಕೊಡು] ಹೆಬ್ಬಯಲು "ಪೆರ್ವಯಲ್‌' ನೋ. 
ಹೆಪ್ಪುಗೊಳ್‌, ಹೆಪ್ಪುಗೊಳ್ಳು (ಕ್ರಿ). ಹೆಪ್ಪಾಗು; ಹೆಪ್ಪುಗಟ್ಟು: ಚಪ್ಪಿನೊಳುದಕ | |ಹೆಬ್ಬಯ್ಯ (ನಾ).ಒಂದು ಕ್ಷುದ್ರದೇವತೆಯ ಹೆಸರು: ತೋಟದ ಹೆಬ್ಬಯ್ಕಾ 

ಬಿದ್ದು ಬಲಿದು ಮುತ್ತಾದಂತೆ ಹೆಪ್ಪುಗೊಂಡವು ಬಿಂದುಗಳು (ದೀಕ್ನಾಬೋ. ೩೮-೭೬೨). ಬುಳ್ಳನು ಸುಂಕ್ಲಾಯಿ ಹಾದಿ ಬೀದಿ ಒಡಿಯಾ (ಎಸಾಸು. ೫೮-೨). 

ಹೆಪ್ಪುಗೊಳ್ಳು: ಮನವು ಮೌನದಲಿ ಹೆಪ್ಪುಗೊಂಡಿರಲು ಮಂಜುದಿಣ್ಣೆಯಂತೆ | 5 [ಆ ಪಿರಿದ್ಕು3- ಆಯ್ಕ) 

(ಅರಳು. ೪೦೪-೧- [ಹೆಪ್ಪು (ಆ ಪೆಪ್ಪು) ೬ ಕೊಳ್‌) | |ಹೆಬ್ಬರಗ (ನಾ). ಒಂದು ಬಗೆಯ ದೊಡ್ಡ ಕಾಡುಪ್ರಾಣಿ: ಕೊಬ್ಬಿಯಬ್ಬರಿಸುತ್ತಲಾ 
ಹೆಪ್ಪುಗೊಳಿಸು ( '). (ಆಲಂ) ಭಯಗೊಳಿಸು; ಬೆಪ್ಪುಗೊಳಿಸು: ಸುಭಟರ | | ಘನ ಹೆಬ್ಬರಗ ಪೊಕ್ಕಂತೆ (ನಾಗಷ. ೭-೮). "" ಹೆಬ್ಬುಲಿ'' (ನಾಗಷ ಕೋಶ). 

ಹೆಪ್ಪುಗೊಳಿಸುಓ ಮು ಕಣೆಗಳಿಂ (ಐರಶು. ೨೮-೧೦). (ಹೆಪ್ಪುಗೊಳ್‌, + - ಇಸ್ಕು] | (ಆ ಪಿರಿದು, + ಬರಕ (ಆ ಬರ್ಕ) 
ಹೆಪ್ಪುಗೊಳ್ಳು "೫ಚ್ಛ್ಚುಗೊಳ್‌' ನೋ. ಹೆಬ್ಬರಿ (ನಾ).ದೊಡ್ಡ ನೀರಿನ ಕಾಲುವೆ: ಶ್ರ ಬಂಟ್ಟೇಸ್ಟರದೇವರ ನಿವೇದ್ಯಕ್ಕಂ 
ಹೆಪ್ಪುಣ್ಣು (ಕ್ರಿ). ಹೆಪ್ಪನ್ನು ಒಳಗೊಳ್ಳು; ಹೆಪ್ಪಾಗು: ಹೆಪ್ಪುಂಡ ಹಾಲು |10| ಚೈತ್ರಪವಿತ್ರಕ್ಕಂತಪೋಧನರ ಗ್ರಾಸಕ್ಕಂ ತನ್ನ ಬಡಗಣ ತೋಟದ ಹಿರಿಯ ಏತದ ಹೆಬ್ಬರಿಯಂ 

ತುಪ್ಪವಾಗುವದೊಂದು ಕ್ರಮ. ತಪ್ಪಲಿ, ಒಡೆದ ಹಾಲನು ಕಡೆದು ನೋಡುವ ಶ್ರಮ ಸರ್ವ್ವಾಬಾಧೆ ಪರಿಹಾರಮಾಗಿ ಬಿಟ್ಟ (ಕಇ. ॥. ೨೦-೧೧; 1131). (ಆ ಪಿರಿದು + ಪರಿ] 

(ನಲಮು. ೬೭-೧೩). [ಹೆಪ್ಪು (< ಪೆಪ್ಪು) 4 ಉಣ್ಣು(ಆ ಉಣು್‌) | ಹೆಬ್ಬಲ್‌, ಹೆಬ್ಬಲ್ಲು (ನಾ). ದೊಡ್ಡದಾಗಿ ಚಾಚಿರುವ ಹಲ್ಲು: ಹೆಬ್ಬಲ್ಲ 
ಹೆಬಗ (ನಾ). ದಡ್ಡ; ತಿಳಿಗೇಡಿ: ಹೆಬಗನೆನಿಸಿ ಜಾಣನೆನಿಸಿ ವಿಬುಧ ನಾರಕ ನರ ಬಿಡುವಾಯ ಜೋಲ್ವ ಕೆನ್ನಾಲಗೆಯ ಗಬ್ಬನಾಯ್ಗಳ ಹಾಸನುಗಿದು ಬಿಡೆ ಪಂದಿಗಳ 

ತಿರಿಯಂಚನೆನಿಸುತ ಪ್ರಬಲಹಂಸನ ಕಾಡುತಿಹುವು (ಭರಚ. ೬೮-೧೦೯); ಮಗ ವೃದ್ದ ನಬ್ಬರಿಸಿ ತುಡುಕಿದವು (ಜೈಮಿಭಾ. ೨೮-೪೬). ಹೆಬ್ಬಲ್ಲು: ಹೆಬ್ಬಲ್ಲ ತೆರೆದು ಹೆಬ್ಬುಲಿಯು 

ಪಾರ್ಥಿವಂ ಹೆಬಗನಾಗೇರೊಡದು ಚೆಂಗಿದಂ ತಲೆಗೆದರಿ ಶಾಕಿನಿಯ ಕೈ ಸಿಲ್ಕದೆ [15] ಹಿನ್ನೆಗೆದು ದೊಡ್ಡನಂ . . . ಕಚ್ಚಿದುದು (ಕಾಲರ. ೯೬-೧೯೧). [ಇ ಪಿರಿದು, * ಪಲ್‌] 

(ಪರಶು. ೩೧-೪೨). 1”) ಹೆಬ್ಬಲ "ಪೆರ್ವಲ' ನೋ. 
ಹೆಜಾರು "ಪೆರ್ವಾರ್ವ' ನೋ. ಹೆಬ್ಬಲಸು (ನಾ). ಒಂದು ಬಗೆಯ ಹಲಸಿನ ಮರ: ಹೆಬ್ಬಲಸು (ಪಾಟಫಣಸ) - 
ಹೆಬಾರುವ "ಪೆರ್ವಾರ್ವ' ನೋ. ಬಹು ಸುಂದರವಾದ ಉನ್ನತವೃಕ್ಷವು . . . ಹಲಸಿನ ಹಣ್ಣು ಪ್ರಸಿದ್ದ (ಕಛಾಗೆ. ೫೦); 
ಹೆಬ್ಬಂಡೆ (ನಾ). ದೊಡ್ಡ ಗಾತ್ರದ ಬಂಡೆ,- ಶಿಲೆ: ಈ ಮೂವರೂ . . . ತೋಟದ ಹೆಬ್ಬಲಸಿನ ಮರದಿಂದ ಹಣ್ಣು ಉದುರುವ ಸಪ್ಪಳ ಕೇಳಿಸಿತು (ದೇವಹೆಂ. ೫೭). 

ಕಡಿದಾಗಿರುವ ಹೆಬ್ಬಂಡೆಗಳಿಂದ ದುರ್ಗಮವಾಗಿರುವ ಕಮರಿಯೊಂದರ ಬಳಿಗೆ ಬಂದು |20 [< ಪಿರಿದು, 4 ಹಲಸು («ಆ ಪಲಸು)| 

ಸೇರಿದರು (ಬದ್ದವ್ರ. %!॥ ಪೀಠಿಕೆ); ಹೆಬ್ಬಂಡೆಯ ಸೆರಗು ಬೆಟ್ಟದ ಗೋಡೆಯಿಂದ ಮುಂದಕ್ಕೆ | |ಹೆಬ್ಬಲೆ "ಪೆರ್ವಲೆ' ನೋ. 

ಚಾಚಿದ್ದು ಕಾಣಿಸಿತು (ಮೂಕಜ್ಜಿ. ೫೬). [« ಪಿರಿದ್ದು 1 ಬಂಡೆ] ಹೆಬ್ಬಲ್ಲು "ಹೆಬ್ಬಲ್‌' ನೋ. 
ಹೆಬ್ಬಂದಿ "ಪೆರ್ವಂದಿ' ನೋ. ಹೆಬ್ಬಸಲೆ (ನಾ). ಬಸಲೆ ಸೊಪ್ಪಿನಲ್ಲಿ ಒಂದು ಬಗೆ: ""ರಾಜಮಾತಂಗೀ- ಹೆಬ್ಬಸಲೆ'' 
ಹೆಬ್ಬಕ್ಕಿ "ಪೆರ್ವಕ್ಕಿ' ನೋ. (ಓಷಧಿ. ೧೩೮). | ಪಿರಿದು,* ಬಸಲೆ; 
ಹೆಬ್ಬಗೆತನ (ನಾ).ಉತ್ತಮವಾದ ರೀತಿ,- ನಡವಳಿಕೆ; ದೊಡ್ಡತನ; ಹಿರಿಮೆ: |25 ಹೆಬ್ಬಸುರಿ (ನಾ). ಬಸುರಿ ಮರದಲ್ಲಿ ಒಂದು ಬಗೆ : (ಮೃಔಗಿ. ೩೭-೭೩೦). 

ನಿಬ್ಬರಕರ್ಮದಲಿ ತಬ್ಬಿಬುಗೊಳಿಸುತ ಉರ್ಬಿಯೊಳಗೆ ಎನ್ನ ಇಬ್ಬಗೆ ಮಾಡುವದು [ಆ ಪಿರಿದು * ಬಸುರ್ಮಿ( ಆ ಬಸರಿ)] 

ಹೆಬ್ಬಗೆತನವೇನೋ ಅಬ್ಬನಾಭ (ಮೋಕ್ತದೀ.೫೭-೧೪). |« ಪಿರಿದು * ಬಗ್ಗೆ3- - ತನ] ಹೆಬ್ಬಳ (ನಾ). ಒಂದು ಜಾತಿಯ ಬೆಕ್ಕು; ಪುನುಗಿನ ಬೆಕ್ಕು: ಕಾಡಲ್ಲಿ ಬೇಟೆ 
ಹೆಬ್ಬಚ್ಚು (ನಾ). ಅಧಿಕವಾದ ಪ್ರಿತಿ; ಅತಿಶಯವಾದ ಒಲವು: ಕಳ್ಳಚ್ಚುಗಳು ಆಡಿದಲ್ಲಿ, ಬಿದ್ದ ಮೃಗಗಳ ವಿವರಾ . . . ಕಾಟಿ ಒಂದು, ಕಡವೆ ಆರು, ಹೆಬ್ಬಳ ಒಂದು 

ಹೆಬ್ಬಚ್ಚುಗಳು . . . ಒಚ್ಚೆಯಂಗಳು ಮಚ್ಚುಗಳ ಜನರಚ್ಚರಿಗಳೆದೆಗಿಚ್ಚುಗಳು ವಿಟರ (ರಾಜೇಂದ್ರ. ೨೮೩). (9) 

(ಬಸಪು. ೪೦-೬೧). (ಆ ಪಿರಿದು, * ಅಚ್ಚು] "| 30 |ಹೆಬ್ಬಳಬೆಕ್ಕು (ನಾ) ಎ ಹೆಬ್ಬಳ: ಹೆಬ್ಬಳಬೆಕ್ಕಿನ ವಿಷಕ್ಕೆ - ಪುಣುಗಿನ ಬೆಕ್ಕಗಿದೊಡೆ 
ಹೆಬ್ಬಟೆ "ಪೆರ್ವಟ್ಟೆ' ನೋ. . ೬ ಕುಬೇರಾಕ್ಷಿ ತಿಗುಡೆ ಮಡುವಾಗಲಿವಂ ಕೃಣಿತಂ ಗ್ರಾವದೆ ಹಿಂಗಿಂ ಕಣಯುತ 
ಹೆಬ್ಬಟ್ಟೆ "ಪೆರ್ವಟ್ಟೆ' ನೋ. ವಗ್ಗರಣೆಯಿಂ ಕೊಳಲ್ವಿಷಮಲಟ್‌ೌಗುಂ (ಖಮದ. ೧೩-೫೫). (ಹೆಬ್ಬಳ 3- ಬೆಕ್ಕು (ಆ ಬೆರ್ಕು)] 
ಹೆಬ್ಬಡಿಕೆ "ಪೆರ್ವಡುಕೆ' ನೋ. ಹೆಬ್ಬಳಿ "ಪೆರ್ವಳಿ' ನೋ. 
ಹೆಬ್ಬಣಬೆ (ನಾ). ದೊಡ್ಡ ಬಣವೆ: ನೆಲ್ಲ ರಾಶಿಗಳಷ್ಟು ಹೊನ್ನ ರಾಶಿಗಳುಂಟು [ಹೆಬ್ಬಳುವ "ಪೆರ್ವಟು' ನೋ. 

35 


ಹೆಬ್ಬಾರ 


ಹೆಬ್ಬಾರ "ಪೆರ್ವಾರ್ವ' ನೋ. 

ಹೆಬ್ಬಾರುವ "ಪೆರ್ವಾರ್ವ' ನೋ. 

ಹೆಬ್ಬಾಲೆ (ನಾ). ಹಾಲೆಜಾತಿಗೆ ಸೇರಿದ ಒಂದು ಬಗೆಯ ಮರ: "" ಪ್ರಿಯಂಕರೀ- 
ಹೆಬ್ಬಾಲೆ, ಬಿಳಿಯ ನೆಲಗುಳ್ಳ''(ಓಷಧಿ. ೪೯). | ಪಿರಿದು 4 ಹಾಲ್ಕೆ (ಆ ಪಾಲ್ಮೆ)] 

ಹೆಬ್ಬಾವಲ್‌ (ನಾ). ದೊಡ್ಡ ಬಾವಲಿ: ""ಹೆಬ್ಬಾವಲ್‌ -ಜತುಕೆ, ಅಜಿನಪತ್ರೆ '' 
"ನಾಚರಾ. ಕ). [ಇ ಪಿರಿದ್ಮುತ”- ಬಾವಲ್‌ (ಆ ವಾವಲ್‌)] 

ಹಬ್ಬಾವಿ (ನಾ). ದೊಡ್ಡ ಬಾವಿ; ಆಳವಾದ ಬಾವಿ: ಇರುಳು ನಿಟ್ಟಿಸಿದ ಹೆಬ್ಬಾವಿಗೆ 
ಹಗಲೆ ಬಿದ್ದಂತಾದುದು ( ಮೋಹತ. ೩೯-೨೦). | ಪಿರಿದ್ಕು 1 ಬಾಎ] 

ಹೆಬ್ಬಾವು "ಪೆರ್ವಾವು' ನೋ. 

ಹೆಬ್ಬಾಳಿಕೆ (ನಾ). ಉತ್ತಮವಾದ ಆಳ್ವಿಕೆ,- ರಾಜ್ಯಭಾರ: ನಾವು - ನೀವೆಂಬ 
ಹಳಭೇದಗಳನುಳಿದು . . . ಐಕೃಮತ್ಕದಿಂ ಬಾಳುವುದೆ ತಾಯಿಳೆಯ ಹೆಬ್ಬಾಳಿಕೆಯ 
ಮರ್ಮ! (ಹೆಬ್ಬೆರ. ೫೦-೨೭೮). [ಆ ಪಿರಿದು 4 ಆಳಿಕೆ (ಆ ಆಳ್ಕೆ)) 

ಹೆಬ್ಬಾಳು, (ಕ್ರಿ). ಹಿರಿದಾಗಿ ಬಾಳು; ಉತ್ತಮವಾಗಿ ಬದುಕು: ಜಗದೊಳಗಿವಂ 
ಹೆಬ್ಬಾಳಲಿದನಿವಗೆ ನೀಡಿ ದೀರ್ಫಾಯುಷ್ಯವಂ ಜಗತ್ಪತಿ ಸಲಹಬೇಕು ನಾರಾಯಣಂ 
(ಹೆಬ್ಬೆರ. ೪೯-೨೬೯). [ಇ ಪಿರಿದು, 4 ಬಾಳು (ಆ ಬಾಖ್‌್‌,)) 

ಹೆಬ್ಬಾಳ್ಕು "ಪೆರ್ಬಾಯ್‌' ನೋ. 

ಹೆಬ್ಬಾಳೆ (ನಾ). ದೊಡ್ಡ ಜಾತಿಯ ಒಂದು ಬಗೆಯ ಬಾಳೆ ಮರ: ಹೊನ್ನೆ 
ಸೊಗಡಗಿಲು ಕಿತ್ತಾಳೆ ಹೆಬ್ಬಾಳೆಯೌದುಂಬರೆಂ ತುಂಬುರಿಂಗಾಲಯವೆನಿಪ್ಪ 
ನಾನಾಭೂಜದೊಗ್ಗಿನಿಂ ಕಾನನಂ ಕಣ್ಣೆಸೆದುದು (ಹಚಕಾ.೫-೧೫). 

[ಆ ಪಿರಿದು, 4 ಬಾಳೆ (< ಬಾಲ್‌) 

ಹೆಬ್ಬಿದರು "ಪೆರ್ವಿದಿರ್‌' ನೋ. 

A ಹೆಬ್ಬಿದಲು "ಪೆರ್ವಿದಿರ್‌' ನೋ. 

ಹೆಬ್ಬಿದಿರ್‌ "ಪೆರ್ವಿದಿರ್‌' ನೋ. 

`ಹೆಬ್ಬಿದಿರು "ಪೆರ್ವಿದಿರ್‌' ನೋ. 

ಹೆಬ್ಬಿಬ್ಬಿ "ಹೆಬ್ಬುಬ್ಬು'ನೋ. 

ಹೆಬ್ಬಿಬ್ಬಿಗೊಳು (ಕ್ರಿ). ಅತಿಯಾಗಿ ಸಂತೋಷಪಡು: ಕೊಂಕಿದ ಹುಬ್ಬಿನ 
ಪೆಣ್ಣಂದರದಕೆ ಹೆಬ್ಬಿಬ್ಬಿಗೊಂಬವರುಂಟಾತ್ಮಕಲೆಗೆ ಮೈಯುಬ್ಬುವರಾರು ನಿನ್ನಂತೆ 
(ಭರಚ. ೨-೪೮). [ಹೆಬ್ಬಿಬ್ಬಿ (< ಹೆಬ್ಬುಬ್ಬು)* ಕೊಳು (ಆ ಕೊಳ್‌) 

ಹೆಬ್ಬಿಸಿಲು "ಪೆರ್ವಿಸಿಲ್‌' ನೋ. 

ಹೆಬ್ಬು (ನಾ). ಒಂದು ಬಗೆಯ ಗೆಣಸು: ದುಪ್ಪೆಗೆಣಸು, ಹೆಬ್ಬು (ಮೈಔಗಿ. ೩೧-೫೯೩). 
"ಹೆಬ್ಬುಗೆಣಸು ' ಪರಾ. [1] 

ಹೆಬ್ಬುಗುಳ್ಳ (ನಾ). ಒಂದು ಬಗೆಯ ಬದನೆ,- ಗುಳ್ಳ: ಹೆಬ್ಬುಗುಳ್ಳ ನೆಲಗುಳ್ಳ 
ಗಳು ಪಿತ್ತಕರ (ಅಷ್ಟಾಂಗ. ೧೩೪-೭೭). "ಹೆಗ್ಗುಳ್ಳ' ಹೋ. (ಹೆಬ್ಬು ,* ಗುಳ್ಳ! 

ಹೆಬ್ಬುಗೆಣಸು (ನಾ). ಒಂದು ಬಗೆಯ ಗೆಣಸು: «8. "ಹೆಗ್ಗೆಣಸು' ಹೋ. 

(ಹೆಬ್ಬು 3” ಗೆಣಸು (ಆ ಗೆಲಸು)) 

ಹೆಬ್ಬುಚ್ಚ (ನಾ).ಸ್ವಲ್ಪವೂ ತಿಳಿವಳಿಕೆಯಿಲ್ಲದವನು; ಬಹಳ ಮೂರ್ಪ: 
ಎನಗೆ ಸಂಶಯ ಪುಟ್ಟುತಿದೆ ನೀ ವಿನುತತತ್ವಜ್ಞಾನನಿಷ್ಠನೊ ಘನತರದ ಹೆಬ್ಬುಚ್ಚನೋ 
ಪೇಳ್‌ (ನಿಭಾಗ. ೧೧-೧೩-೧೧), (< ಪರಿದು + ಪುಚ್ಚ 1 

ಹೆಬ್ಬುಡ (ನಾ). ದೊಡ್ಡದಾಗಿರುವ ಬುಡ; ವಿಶಾಲವಾದ ಬುಡ: ತಡೆದ 
ಬಾಗಿಲುಗಳುಗ್ವಡದ ಖಳರನು ಹೆಮ್ಮರನ ಹೆಬ್ಬುಡದಲೆಅಗುತ ಹೊಕ್ಕನೋಲಗವನು 
ಸರಾಗದಲಿ (ತೊರರಾ.೬-೧೦-೨೮). [ಆ ಪಿರಿದು + ಬುಡ) 

ಹೆಬ್ಬುಬ್ಬು, ಹೆಬ್ಬಿಬ್ಬಿ, ಹೆಬ್ಬುಬ್ಬೆ (ನಾ). ೧. ಅಧಿಕವಾದ ಉತ್ಸಾಹ,- 
ಹುರುಪು: ನಮ್ಮ ಕನ್ನಡವನ್ನು ಮುಂದಕ್ಕೆ ತರುವುದಕ್ಕೆ ಬೇಕಾದ ಹೆಮ್ಮೆಯೂ 
ಹೆಬ್ಬುಬ್ಬೂ ನಮ್ಮಲ್ಲಿ ಉಂಟು (ಕಒಸಾ.೮); ಮಗನ ಭುಜ ಸುಪುಷ್ಟವಾಗುತ್ತಿದ್ದಂತೆ... 
ಕಂಪಿಲನ ಹೆಮ್ಮೆ ಹೆಬ್ಬುಬ್ಬುಗಳಿಗೆ ಕೈಕಾಲು ಮೂಡುತ್ತವೆ (ನಂಜುಂಡ.೮೨). ಹೆಬ್ಬಿಬ್ಬಿ: 
೨.ಅತಿಯಾದ ಸಂತೋಷ: "ಹೆಬ್ಬಿಬ್ಬಿಗೊಳು' ಪರಾ. ಹೆಬ್ಬುಬ್ಬೆ: ೧. 


೮೯೫೬ 


ಹೆಬ್ಬೊತ್ತಗೆ 


ಹೆಬ್ಬುಬ್ಬೆಗೆ ಎತ್ತಿಕೊಂಡು ಬರುತ್ತೇನೆ ಎಂದು ಒಪ್ಪಿಕೊಂಡದ್ದೇನೋ ಆಯಿತು! 
ಈಗೇನು ಮಾಡುವುದು? (ಮಲೆಮ. ೧೮೦). ೩. ಅತಿಶಯವಾದ ಹೆಮ್ಮೆ,- ಗರ್ವ: 
ಮುದುಕ . . . ದಿಟ್ಟತನದ ಹೆಬ್ಬುಬ್ಬೆಯಿಂದ ನುಡಿದನು (ಪುನರು. ೫೫೯). 
(ಆ ಪಿರಿದು 4 ಉಬ್ಬು(< ಉರ್ವ) 
ಹೆಬ್ಬುಬ್ಬೆ "ಹೆಬ್ಬುಬ್ಬು'ನೋ. 
ಹೆಬ್ಬುರಿ "ಪೇರುರಿ' ನೋ. 
ಹೆಬ್ಬುಲ್ಲಿ 'ಪೆರ್ವಲಿ' ನೋ. 
ಹೆಬ್ಬುಲ್ಮಿ (ನಾ).ಒಂದು ಬಗೆಯ ಸಸ್ಮ: ಹೆಬ್ಬುಲಿ, ಕಿರುಬುಲಿ, ಸುರುಸುರಿಗೆ ಈ 
ಸೊಪ್ಪುಗಳ ರಸ ಒಂದು ಮಾನವಂ ಹಿಂಡಿ . . . ಹಿಮ್ಮಡಿಪರ್ಯಂತವೂ ತೊಡೆಯಲು 
ಮೂರುದಿನಕ್ಕೆ ಶೀತಜ್ವರಂ ಗುಣಮಕ್ಕುಂ («ಸಕವೈ. ೭೦). (ಇ ಪಿರಿದು, * ಪುಲಿ] 
ಹೆಬ್ಬುಸಿ "ಪೆರ್ಬುಸಿ' ನೋ. 
ಹೆಬ್ಬೆ (ನಾ). ಹೆಚ್ಚು; ಆಧಿಕ್ಕ. 
ಹೆಬ್ಬೆಯಾಡು ಎ ಅಧಿಕವಾಗಿ ತೂಗಾಡು: ಕೋಗಿಲೆಯೆ ಬಾಗಿಲ್ಲಾಪಿನವರಂತೆ 
ಪುಗಿಲ್‌ ಪುಗಿಲೆನೆ ಉಯ್ಯಲು ಹೆಬ್ಬೆಯಾಡುವರಂತೆ ತಿಟ್ಟೆಯೊಳಾಡೆ (ಬಂಹರಿ.೫-೫ ವ). 
[< ಪಿರಿದು] 
ಹೆಬ್ಬೆಟ್ಟ "ಪೆರ್ಬೆಟ್ಟ' ನೋ. 
ಹೆಬ್ಬೆಟ್ಟು 'ಪೆರ್ಬೆಟ್ಟ' ನೋ. 
ಹೆಬ್ಬೆಟ್ಟು "ಪೆರ್ಬೊಟ್ಟು' ನೋ. 
ಹೆಬ್ಬೆಡೆ "ಪೆರ್ವೆಡೆ' ನೋ. 
ಹೆಬ್ಬೆರಳು "ಪೆರ್ವೆರಲ್‌' ನೋ. 
ಹೆಬ್ಬೆಳಕು 'ಪೆರ್ವೆಳಗು' ನೋ. 
ಹೆಬ್ಬೆಳಸು "ಪೆರ್ಮೆಳಸು' ನೋ. 
ಹೆಬ್ಬೆಳೆ " ಹೆಂಬೆಳೆ' ನೋ. 
ಹೆಬ್ಬೆಳೆಸು 'ಪೆರ್ವೆಳಸು' ನೋ. 
ಹೆಬ್ಬೆಆಗು (ನಾ). ಅತಿಯಾದ ಆಶ್ಚರ್ಯ; ಬಹಳ ಸೋಜಿಗ: ಹಳಚುವಚ್ಚಾಳು 
ಗಳನುಂ ಕಳೆದು ಅಂದಣದ ಸಂದಣಿಯ ದೊಂದಣಮುಂದಿಯಿಬ್ಬಗಿಯಾಗಿ 
ಹೆಬ್ಬೆಅಐಗಿಂದವೊಂದುಂ[ಪಾತಾಂ. ಹಿಂಬೆರಕಿಂದವಂದುಂ) ತೊಳತೊಳಗುತುಚ್ಚಳಿಸಿ 
ನಡೆತರುವ (ಬಸಪು. ೬೧-೨೮). [ಆ ಪಿರಿದು + ಬೆಅಗು। 
ಹೆಬ್ಬೇಗೆ (ನಾ). ದೊಡ್ಡ ಉರಿ,- ಜ್ವಾಲೆ: ಉತ್ತರದ ದಿಕ್ಕಿನಲ್ಲಿ ಹತ್ತೀತು ಹೆಬ್ಬೇಗೆ 
ಸುತ್ತ ಒರಕೊಂಡು ಬರುವಾಗ ಜಗವೆಲ್ಲ ಕತ್ತಲಾದೀತು (ಸರ್ವಜ್ಞ. ೧೦೭೭). 
[ಆ ಪಿರಿದು + ಬೇಗೆ) 
ಹೆಬ್ಬೇರು (ನಾ).ನಿಡಿದಾದ ಬೇರು: ಒಬ್ಬನ ನೋಡಿದ ಕಣ್ಣು ಮತ್ತೊಬ್ಬಗೆ ಹಬ್ಬವು 
ಹಬ್ಬಿದ ಮೇಲೆ ಹೆಬ್ಬೇರು ಬೀಡುವವಲ್ಲಿಯೆ ತೆಗೆದರೆ ಬಾರದು (ಭರಚ. ೫೮-೪೦). 
[« ಪಿರಿದು, 4 ಬೇರು (ಆ ಬೇರ್‌) 
ಹೆಬ್ಬೇವು (ನಾ).ಒಂದು ಬಗೆಯ ಬೇವಿನ ಮರ ಮತ್ತು ಅದರ ಸೊಪ್ಪು; 
ದೊಡ್ಡಜಾತಿಯ ಬೇವು: ಬೇಲ ಹೆಬ್ಬೇವು (ಪಾಠಾ. ಬ್ಬಾಲೆ, ಬ್ಬಾಲಸು] 
ಮೊಳಗುವ ಮುತ್ತುಗೆ ಮೊದಲಾದ ಮರಗಳ ಬಳಗದಿಂದದು ಕಣ್ಣೆಸೆದುದು 
ಹೆಬ್ಬೇವಿನ ಬೇರುಗಳನ್ನು ತಂದು . . . ತೋಟದ ಸುತ್ತಲೂ 
ಹಚ್ಚಬೇಕು (ಕೃಷಿಪ್ರ ೧೩೨). [೮ ಪಿರಿದು 4 ಬೇವು] 
ಹೆಬ್ಬೇಳಿ "ಹೆಂಬೇಡಿ' ನೋ. 
ಹೆಬ್ಬೊಗೆ "ಪೆರ್ಬೊಗೆ' ನೋ. 
ಹೆಬ್ಬೊಟ್ಟು "ಪೆರ್ಬೊಟ್ಟು' ನೋ. 
[ಹೆಚ್ಚೊಟ್ಟೆ ಕೈ (ನಾ). ದೊಡ್ಡ ಹೊಟ್ಟೆ: ಹೊಟ್ಟೆಯ ಕಕ್ಕುಲತೆಗೆ ಕಷ್ಟಜೀವವ ಹೊರೆವ 
|  ಹೆಬ್ಬೊಟ್ಟೆಯ ಡೊಂಬರ ಕಂಡು ಬಟ್ಟಬಯಲಾದೆಯೋ (ಮೋಳಮಾ. ೪೩-೧೮೦). 
[ಆ ಪಿರಿದು * ಪೊಟ್ಟೆ 
ಹೆಬ್ಬೊತ್ತಗೆ (ನಾ). ದೊಡ್ಡ ಪುಸ್ತಕ; ಬೃಹದ್ದ್ರಂಥ: ಅವರ ದಿನಚರಿ ಮತ್ತು 


25 


(ಕುರಾಸಾಂ, ೪-೬); 


46 


ಹೆಬ್ಬೊತ್ತಿಗೆ 


ಕಾಗದಗಳು "ಸಮುದ್ರದಾಚೆಯಿಂದ' ಎಂಬ ಹೆಬ್ಬೊತ್ತಗೆಯಾಗಿ ಬಂತು (ಹಕ್ಕಿನೋ. ೩೦). | 
[€ ಪಿರಿದು 4 ಪೊತ್ತಗೆ] 
ಹೆಬ್ಬೊತ್ತಿಗೆ (ನಾ). ಹೆಬ್ಬೊತ್ತಗೆ: ಚೆನ್ನಬಸವಪುರಾಣ ಸಂಪೂರ್ಣವಾಗಿ 
ಸುಮಾರು ಮೂರುಸಾವಿರಷಟ್ಟದಿಗಳಿರುವ ಹೆಬ್ಬೊತ್ತಿಗೆ (ಕಸಾಹಿ. ೧೨೨). 
( ಪಿರಿದು* ಪೊತ್ತಿಗೆ 
ಹೆಬ್ಬೊಳಲ್‌ 'ಪೆರ್ವೊಬಲ್‌' ನೋ. 
ಹೆಬ್ಬೋನು (ನಾ). ದೊಡ್ಡ ಬೋನು,- ಪಂಜರ: ಹೆಬ್ಬೋನು ಕಲ್ಲಿಗಳಿಡುಕು 
ಚಿಗುರಂಟುಗಳೆಯುರುಳ್ಗಳ ಕಿಡಿದು ಕಾರ್ಮುಗಿಲಂತೆ ಕವಿದುದು ಶಬರಸಂದೋಹ 
(ಆನಂರಾ. ೩-೩-೧೫). [ಆ ಪಿರಿದ್ಕು3- ಬೋನು] 
ಹೆಬ್ಬೇರಿ (ನಾ).ಒಂದು ಬಗೆಯ ದೊಡ್ಡ ಚರ್ಮವಾದ್ಕ; ದೊಡ್ಡನಗಾರಿ: 
ಸದ್ಬಾಹ್ಮಣರು ಸಂದ್ಕನೀಯಾಮ ಚಿತ್ತಶುದ್ಧದಿ ಮಾಡತೊಡಗಿದರು ಹೆಬ್ಬೇರಿ 
ಕಾಳೆನಿಚಯಂ ಮೊಳಗಲು (ನವಮೋ. ೧೭-೧೨). (< ಪಿರಿದು + ಭೇರಿ 
ಹೆಮ್ಮ "ಪೆರ್ಮ' ನೋ. 
ಹೆಮ್ಮಕ್ಕಳು "ಪೆಣ್ಮಗು' ಪರಾ. 
ಹೆಮ್ಮಗ "ಪೆರ್ಮಗ' ನೋ. 
ಹೆಮ್ಮಗಳು "ಪೆಣ್ಮಗಳು' ನೋ. 
ಹೆಮ್ಮಗಾರೆ "ಹೆಮ್ಮಗ್ಗಾರೆ' ನೋ. 
ಹೆಮ್ಮಗು 'ಪೆಣ್ಮಗು' ನೋ. 
ಹೆಮ್ಮಗ್ಗಾರೆ, ಹೆಮ್ಮಗಾರೆ (ನಾ). ದೊಡ್ಡ ಜಾತಿಯ ಕಾರೆಗಿಡ: 


5 


""ಮಹಾಪಿಂಡತರುಃ- ಹೆಮ್ಮಗ್ಗಾರೆ'' (ಒಷಧಿ. ೧೨೨). ಹೆಮ್ಮಗಾರೆ: ""ಮಹಾನ್‌ - |20 
ಹೆಮ್ಮಗಾರೆ'' (ಓಷಧಿ. ೧೧೪). [ಆ ಪಿರಿದು 4 ಮಗ್ದಾರೆ। 

ಹೆಮ್ಮಟ್ಟಿಬೀಜ, ಹೆಮ್ಮೊಟಿಬೀಜ (ನಾ). ಇಟ್ಟಿಯ ಬೀಜ: ಹೆಮ್ಮಟ್ಟಿಬೀಜ 
(ಕುಚಲ) (ಮುಂಬವ್ಕಾ, ೧೭೯). ಹೆಮ್ಮೊಟಿಬೀಜ: ಕುಚಲ,(ಕಾಜರ, ಹೆಮ್ಮೊಟಿಬೀಜ) 
(ಮುಂಬವ್ಕಾ. ೧೫೦). (? + ಬೀಜ) 

ಹೆಮ್ಮಡದಿ (ನಾ). ಹಿರಿಯ ಹೆಂಡತಿ: ವಿಭು ಜಕ್ಕನ ಹೆಮ್ಮಡದಿವೊಡವುಟ್ಟಿದಂ | 25 
(ಕಣ. (೪. ೧೦-೪೨; 1121). (ಆ ಪಿರಿದ್ಕು3- ಮಡದಿ) 

ಹೆಮ್ಮಡು "ಪೆರ್ಮಡು' ನೋ. 

ಹೆಮ್ಮನೆ "ಪೆರ್ಮನೆ' ನೋ. 

ಹೆಮ್ಮಮತೆ (ನಾ). ಹೆಚ್ಚಾದ ವಿಶ್ವಾಸ,- ಪ್ರೀತಿ: ಹೆಮ್ಮಮತೆಯನು ಮಿಕ್ಕು 
ಲೋಕದ ಗತಿಗಳನು ಸಂಪರ್ಕ ವಿರಹಿತನಾಗಿ (ನಿಭಾಗ. ೯-೧೯-೩೪). 30 


[ಆ ಪಿರಿದು, 4 ಮಮತೆ) 

ಹೆಮ್ಮಯ್‌ "ಹೆಮ್ಮೆ' ನೋ. 

ಹೆಮ್ಮಯ್ಸು (ಕ್ರಿ). ಗರ್ವಿಸು; ವಿಜೃಂಭಿಸು: ನಿನ್ನನ್ನು ನುಂಗಿ ನೊಣೆಯು 
ವುದಕ್ಕೋಸ್ಕರವಾಗಿ ಆ ಹೆಸರ ಹೆಮ್ಮಾನಾಗಿ ಹೆಮ್ಮಯ್ಸುವೆನು (ಮಂತ್ರಶ. ೫೬-೯). 

{ ಹೆಮ್ಮೆ (ಆ ಪೆರ್ಮೆ)-- - ಇಸ್ಕು) 

ಹೆಮ್ಮರ "ಪೆರ್ವರ' ನೋ. | 

ಹೆಮ್ಮರಚಕ್ಕೆ (ನಾ). ತಿಗಡು ಮರದ ಚೆಕ್ಕೆ: ಹೆಮ್ಮರಚಕ್ಕೆ, ಲಾಮಂಚ, ಲವಂಗ | 
. - . ಒಂದೆಲಗ ಇವೆಲ್ಲವನ್ನು ಬಿಸಿನೀರಿನಲ್ಲಿ ಹಾಕಿ ಶೋಧಿಸಿಕೊಂಡು (ಸಕವೈ. ೭೭). 

(ಹೆಮ್ಮರ (< ಪೆರ್ವರ) 4 ಚಕ್ಕೆ (ಆ ಸೆಕ್ಕೆ )1 

ಹೆಮ್ಮರೆ "ಪೆರ್ಮರೆ' ನೋ. 

ಹೆಮ್ಮರೆವಾಲು (ನಾ). ದೊಡ್ಡ ಹೆಣ್ಣುಜಿಂಕೆಯ ಹಾಲು: ಮಿಕ್ಕ 
ಹೆಮ್ಮರೆವಾಲುಮಂ ಹೊಡಿಯಕ್ಕಿದುಯ್ಕಲು . . . ಉಡುವಿನ ತುಪ್ಪವುಂಟಲ್ಲಿ 
(ಬಸಪು ೧೮-೧೭), (ಹೆಮ್ಮರೆ( ಪೆರ್ಮರೆ) 4 ಪಾಲು,(« ಪಾಲ್‌) 

ಹೆಮ್ಮಲಗು (ನಾ).ಒಂದು ಬಗೆಯ ದೊಡ್ಡ ಮಾನು: ಬಿಳಿಚ ಚಿಪ್ಪಲು ಮಲಗು 
ಹೆಮ್ಮಲಗು . . . ಗಿಜಿಲುಗಳೆಂಬ ಹೊಳೆವಳಿಯ ಮಾನ್ನಳಂ ತವಿಸುತಿಹ ಬೇಡರಂ | 55 
ನೋಡಿದಂ ಭೂಪಾಲನು (ಹಚಕಾ.೫-೪೬). [ಇ ಪಿರಿದು,* ಮಲಗು] 


i 
| 
| 


35 


40 


೮೯೫೭ 


ಹೆಮ್ಮೆಕ್ಕೆ 


ಲಕ 


ಹೆಮ್ಮಲೆ "ಪೆರ್ಮಲೆ' ನೋ. 

ಹೆಮ್ಮಳೆ "ಪೆರ್ಮಟೆ' ನೋ. 

ಹೆಮ್ಮಾಡ (ನಾ).ಎತ್ತರವಾದ ಭವನ: ಕಾಗೆ ಹೆಮ್ಮಾಡಮನೇಜದೇ (ಸೂಕ್ತಿಸು. 
೧೭-೨೩). [ಇ ಪಿರಿದು4* ಮಾಡ] 

ಹೆಮ್ಮಾಡಿ "ಪೆರ್ಮಾನಡಿ' ನೋ. 

ಹೆಮ್ಮಾಡಿಯಣ್ಣ (ನಾ).ಒಬ್ಬಾತನ ಹೆಸರು: ಕೊಂಗಳೇಸ್ವರದೇವರಿಗೆ ಸುಂಕದ 
ಹೆಮ್ಮಾಡಿಯಣ್ಣ ಅರಿಸ 2೦೧೬ ಸಂಜೆದೀವಿಗೆಗೆ ಕೊಟ್ಟ ಗದ್ಮಾಣ ೧ (ಎಕ. 1೪, 
ಕೃಷ್ಣರಾ. ೪೧-೩; ಸು. 950). [ಹೆಮ್ಮಾಡಿ (ಆ ಪೆರ್ಮಾನಡಿ)- ಅಣ್ಣ] 

ಹೆಮ್ಮಾತು "ಪೆರ್ವಾತು' ನೋ. 

ಹೆಮ್ಮಾರಿ "ಪೆರ್ಮಾರಿ' ನೋ. 

ಹೆಮ್ಮಾರಿಮೊಗ (ನಾ). (ಆಲಂ) ರೌದ್ರವಾಗಿರುವ ಮುಖ; ಭಯಂಕರವಾದ 
ಮುಖ: ಓರೊರ್ವರಂ ಮುಂಚಿ ಬಂದುದವನೋಲಗಕೆ ಕಾರೊಡಲ ಕೆಮ್ಮಾಸೆಗಳ 
ಕೆಂಡಗಣ್ಣ ಹೆಮ್ಮಾರಿಮೊಗಗಳ ಬಿಗಿದ ಹುಬ್ಬುಗಳ . . . ಆಹಂಕಾರದುಬ್ಬಿನ 
ದಡಿಗರಕ್ಕಸರ್‌ (ಚಿಬಪು. ೪೭-೧೪). (ಹೆಮ್ಮಾರಿ (ಆ ಪೆರ್ಮಾರಿ) 3- ಮೊಗ) 

ಹೆಮ್ಮಿಗಿಲು (ನಾ). ಬಹಳ ಶ್ರೇಷ್ಠ; ಉತ್ತಮಿಕೆ: ಬಾಳಿದೆವು ಮೈತ್ರಿಯಲಿ 
ಬೆಸೆದು ಹೆಮ್ಮಿಗಿಲಾಗಿ, ಮಿಥ್ರದೇವನ ಕಣ್ಣಿಗಾನಂದವಾಗಿ ! (ಪಾರಸಿ. ೬೩-೭೫೪). 

[< ಪಿರಿದು + ಮಿಗಿಲು (ಆ ಮಿಗಿಲ್‌)) 

ಹೆಮ್ಮಿಟಲಿ, ಹೆಮ್ಮಿಟಿಲ, ಹೆಮ್ಮಿಟಿಲಿ (ನಾ). ಒಂದು ಬಗೆಯ ಔಷಧೀ ಸಸ್ಮ: 
ಹೆಮ್ಮಿಟಲಿ ಹೇರೆಕ್ಕೆ ರಮ್ಮದ ರಸದಾಳಿ ಒಮ್ಮಾನದರ್ಧ ಉದಕಕಷಾಯದಿಂ ಕೆಮ್ಮೆಲ್ಲ 
ಕೆಡುಗು (ಸರ್ವಜ್ಞ. ೨೦೨೪). ಹೆಮ್ಮಿಟಿಲ: ""ಮರಾಳಿಕಾ- ಹೆಮ್ಮಿಟಿಲ ಹಂಸೆ'' (ಓಷಧ. 
೧೧೮). ಹೆಮ್ಮಿಟಿಲಿ: ಹೆಮ್ಮಿಟಿಲಿ ಬಿಳಿಯ ಗುಂಜಿಯ ಬೇರಂ ಘಟೌಲನೆ ನಸ್ಮಂಗೆಯ್ಕಲ್‌ 
ಕಳೇವರಕ್ಕೆಯ್ದೆ ಪೂಸೆ ಫಣಿವಿಷಮಲೌಗುಂ (ಖಮದ. ೫-೬೮). [೬ ಪಿರಿದು,* ಮಿಟಲಿ] 

ಹೆಮ್ಮಿಟಿಲ "ಹೆಮ್ಮಿಟಲಿ' ನೋ. 

ಹೆಮ್ಮಿಟಿಲಿ "ಹೆಮ್ಮಿಟಲಿ' ನೋ. 

ಹೆಮ್ಮಿಣಿ "ಪೆರ್ಮಿಳಿ' ನೋ. 

ಹೆಮ್ಮಾನ್‌ 'ಪೆರ್ಮಾನ್‌' ನೋ. 

ಹೆಮ್ಮಾನು 'ಪೆರ್ಮ್ಮಾನ್‌' ನೋ. 

ಹೆಮ್ಮುಗಿಲ್‌ "ಪೆರ್ಮುಗಿಲ್‌' ನೋ. 

ಹೆಮ್ಮುಟ್ಟುಪಡ (ನಾ). ಅತಿಯಾದ ಮಲಿನತೆ; ಅಧಿಕವಾದ ಮಾಲಿನ್ಮ: 
ಹೆಮ್ಮುಟ್ಟುಪಡಂ ಮೊದಲಾದ ಮುಟ್ಟುಪಡಂಗಳಾದೊಡಮನಶನಾದಿಗಳಂ 
ಬಿಡಲಾಗದೆಂಬುದುಂ (ಪಸಾರ. ॥, ೪೮೧). 

[ಆ ಪಿರಿದು 4 ಮುಟ್ಟುಪಡ (ಆ ಮುಟ್ಟುಪಡು)) 

ಹೆಮ್ಮುಷ್ಟಿ, ಹೆಮ್ಮುಷ್ಟೆ (ನಾ). ಒಂದು ಬಗೆಯ ಔಷಧೀಸಸ್ಕ : ""ಮರುಧ್ರುಮ: 
- ಹೆಮ್ಮುಷ್ಟಿ'' (ಓಷಧಿ. ೧೧೪). ಹೆಮ್ಮುಷ್ಟೆ: ಬಜೆ, ಹೆಮ್ಮುಷ್ಟೆ . . . ಕೊಡನಾರಿ 
ಬೇರು ಇವಂ ಬೆಣ್ಣೆಯಲ್ಲಿ ಅರೆದು ಪೂಸಲು ಸ್ತನಗಳು ಬರುವುವು (ಎವೈವಿ. ೧೦೭). 

(ಆ ಪಿರಿದು, 4 ಮುಷ್ಟಿ) 

ಹೆಮ್ಮುಷ್ಟೆ "ಹೆಮ್ಮುಷ್ಟಿ' ನೋ. 

ಹೆಮ್ಮೂಳೆ (ನಾ). ದೊಡ್ಡ ಮೂಳೆ; ನಿಡಿದಾದ ಎಲುಬು: ಹೆಮ್ಮೂಳೆಯ 
ಬಣಬೆಯಡಗಿನ ಹೆಗ್ಗುಡ್ಡೆ (ಶ್ರೀಪಾಲ.೮-೧೩). [ಇ ಪಿರಿದ್ಕುತೆ” ಮೂಳೆ) 

ಹೆಮ್ಮೆ "ಪೆರ್ಮೆ' ನೋ. 

ಹೆಮ್ಮೆಕಾಅ "ಹೆಮ್ಮೆಗಾರ' ನೋ. 

ಹೆಮ್ಮೆಕಾಖಿಕೆ (ನಾ). ಗರ್ವ; ಜಂಬ: ಹೆಣ್ಣುಗಳೊಳು ಹೆಮ್ಮೆಕಾಟ್‌ಕೆ ಸತ್ಯ 
ಕಣ್ಣುಕಟ್ಟಲ್ಲ ಕವಿಗಳ ಕವಡಲ್ಲ (ಕನಕ. ೧೨೯ ಪಲ್ಲವ). 

[ಹೆಮ್ಮೆಕಾಅ (ಆ ಹೆಮ್ಮೆಗಾರ) *- - ಇಕೆ] 

ಹೆಮ್ಮೆಕ್ಕೆ (ನಾ).ಒಂದು ಬಗೆಯ ಬಳ್ಳಿ ಮತ್ತು ಅದರ ಕಾಯಿ : "ಹೆಮ್ಮೆ ಕ್ಕೆ- 

ಚಿತ್ರೆ,ಗವಾಕ್ಷಿ, ಗೋದುಂಬೆ'' (ನಾಚರಾ. 8). [೬ ಪಿರಿದು, * ಮೆಕ್ಕೆ] 


ಹೆಮ್ಮೆಗಾಣ್‌ 


ಹೆಮ್ಮೆಗಾಣ್‌ (ಕ್ರಿ). ಹಿರಿಮೆಯನ್ನು ಕಾಣು: ಗಂಡಸುತನವೆತ್ತು ನುಡಿದ ಪಂತದ 

ಹೆಮ್ಮೆಗಂಡು ವೃಂದಾರಕರುಗಳ ಪಿಂಡು ಬದುಕಿತ್ತು (ಮೋಹತ. ೫-೬೨). 
[ಹೆಮ್ಮೆ (< ಪೆರ್ಮೆ) -- ಕಾಣ್‌) 

ಹೆಮ್ಮೆಗಾರ, ಹೆಮ್ಮೆಕಾಆ (ನಾ). ೧. ಅಹಂಕಾರಿ; ಜಂಬಗಾರ: «6. 
ಹೆಮ್ಮೆ ಕಾಣ: ೧."ಹೆಮ್ಮೆ ಕಾಜ್‌ಕೆ' ಪರಾ. ೨. ಹಿರಿಮೆಯುಳ್ಳವವು; | 5 
ಶ್ರೊಷ್ಠನಾದವನು: ಆದಿಯವನಿಯ ಹೆಮ್ಮೆಕಾಅರು ಸತ್ಮಮಾರ್ಗವ ನೆಮ್ಮಿದವರೇ 
ನಪ್ರಬುದ್ಧರೆ (ತೊರಗಾ. ೨-೬-೬೧). (ಹೆಮ್ಮೆ (ಆ ಪೆರ್ಮೆ) * - ಕಾರ, (< - ಕಾಅ)] | 

ಹಮ್ಮೆಗೆಡಿಸು (ಕ್ರಿ).ಗರ್ವವನ್ನು ನಾಶಮಾಡು; ಮುಖಭಂಗಮಾಡು: | 
ಎಲ್ಲರ ಮುಂದೆ ಭಂಗಿಸಿ ಹೆಮ್ಮೆಗೆಡಿಸುವ ಪರಿಯ' ನೋಡಾ (ಪ್ರಭುಲೀ. ೭-೭೦). 

[ಹೆಮ್ಮೆ (< ಪೆರ್ಮೆ) + ಕೆಡಿಸು] 

ಹೆಮ್ಮೆ ಗೊಳಿಸು (ಕ್ರಿ). ಸಂತೋಷಪಡಿಸು; ಹಿಗ್ಗುವಂತೆ ಮಾಡು: ತನ್ನುವ 
ನಾಡಿಸುವ ತರುಣಿಯರ ತಂಡವನು ಹೆಮ್ಮೆಗೊಳಿಸುತ ಸುಖಮುಖವ ಹೊಲ 
ಹೊಮ್ಮಿಸುತ . .. ಇರ್ದಳು ಮಾಯೆ (ಪ್ರಭುಲೀ. ೩-೩೦). 

[ಹೆಮ್ಮೆ (ಆ ಪೆರ್ಮೆ) *- ಕೊಳ್‌, 1 - ಇಸ್ಕು] 

ಹೆಮ್ಮೆದೆ (ನಾ). ದೊಡ್ಡ ರಾಶಿ,- ಒಟ್ಟಿಲು: ಅಡಗಿನ ಹೆಗ್ಗುಡ್ಡೆ ನೆಣದ ಹೆಮ್ಮೆದೆ | 15 
ನೆತ್ತರ ಕೊಳನಿವ ಹೊಕ್ಕು (ಶ್ರೀವಾಲ. ೮-೧೩). . [« ಪಿರಿದ್ದು * ಮೆದೆ] 

ಹೆಮ್ಮೆಪಡು (ಕ್ರಿ). ೧. ಜಂಬಪಡು; ಗರ್ವಿಸು: ಅವಳು ಆ ವೃತ್ತಿಯಿಂದ 
ತೃಪ್ತಿಗೊಂಡಿದ್ದಂತೆ ಮಾತ್ರವಲ್ಲ ಹೆಮ್ಮೆಪಡುತ್ತಿದ್ದಂತೆ ಕಂಡಳು (ಪುನರು. ೧೯೭). 
೨. ಅಭಿಮಾನಪಡು : ಪ್ರಾಚೀನಕಾಲದಲ್ಲೆ ಭಾರತೀಯ ಸಾಮಾಜಿಕಜೀವನವು 
ಗಣ್ಮವಾಗಿ ಮುಂದುವರಿದು ಇಂದು ನಾವು ನೆನೆದರೂ ಹೆಮ್ಮೆಪಡುವಂತಿದ್ದುದು |20 
ಗೊತ್ತಾಗುತ್ತದೆ (ಭಾರದ. ೩೭೬). (ಹೆಮ್ಮೆ (ಆ ಪೆರ್ಮೆ) 4 ಪಡು] 

ಹೆಮ್ಮೆವಂತ (ನಾ). ಗರ್ವಿಷ್ಠ; ಅಹಂಕಾರಿ: ತಮ್ಮನಗ್ಗಳನಾದೊಡಣ್ಣನಿಗಿದಿರಾದ 
ಹೆಮ್ಮೆವಂತರ ಹಿಡಿತಂದು ಸಮ್ಮುಖಗೈಸಬೇಕಲ್ಲಣ್ಣಗೆ ತಾನೆ ಮುಮ್ಮೊನೆದೋರ್ಪದು 
ಚದುರೆ (ಭರಚ. ೫೦-೧೦). [ಹೆಮ್ಮೆ (ಆ ಪೆರ್ಮೆ) ೬ - ವಂತ 

ಹೆಮ್ಮೆಳೆ 'ಪೆರ್ಮೆಳೆ' ನೋ. 

ಹೆಮ್ಮೈ, ಹೆಮ್ಮಯ್‌ (ನಾ). ೧. ದೊಡ್ಡ ದೇಹ; ಮಹಾಕಾಯ: ಇಷ್ಟು ಸಣ್ಣ 
ಮೆದುಳಿನ ಪೆಡಂಭೂತ ಹೇಗೆ ತಾನೆ ಎಷಮಸ್ಥಿತಿಯನ್ನು ಎದುರಿಸಿ ತನ್ನ ಹೆಮ್ಮೆಯನ್ನು 
ಕಾಪಾಡಿಕೊಂಡೀತು? (ಪ್ರಪಂಚ. ೫೭). ಹಮ್ಮ ಯ್‌: ೨. ಹಿರಿದಾದ ಜನ್ಮ; 
ಉತ್ತಮವಾದ ಜನ್ಮ: ಮುಮ್ಮಯ್ಕಂ, ಹೆಮ್ಮಯ್ಮಂ ಕಮ್ಮದೊಳೊಮ್ಮಿಸಿ | 
ಕಿಜುಮಯ್ಕಂ ಜೊಮ್ಮಿನ ಜಾನಮ್ಮ ಚ್ಚಿಸಿ (ಉದ್ಭದೇ. ೭-೪೬). ಮುಮ್ಮಯ್‌' ಪರಾ. |ಖ| 

( ಪಿರಿದು * ಮ್ಮ (ಆ ಮೆಯ್ಮ್‌)] | 

ಹೆಮ್ಮೊಟಿಬೀಜ "ಹೆಮ್ಮಟ್ಟಿಬೀಜ' ನೋ. | 

ಹೆಮ್ಮೊರಡಿ (ನಾ). ದೊಡ್ಡ ಗುಡ್ಡ: ಕರುಳ ಕುಪ್ಪಳಿ ಕಾಳಿಜದ ಹೆಮ್ಮೊರಡಿ | | 
ಕೆನ್ನೆತ್ತರಿನ ಮಡು . . . ಅಸ್ಥಿಗಳ ಸರಿಬೆರಕೆಯಲಿ ಭೂತಕೋಟಿಯ ನೆರವಿ 


10 


( 
125 
I 


ಗುಣಬಡಿಸಿದವೊಲಿರ್ದುದು (ತೊರರಾ. ೬-೪೫-೬೧). (3 
[« ಪಿರಿದು 4 ಮೊರಡಿ, (« ಮೊರಡ್ಳು)] 
ಹೆಮ್ಮೊಲೆ "ಪೆರ್ಮೊಲೆ' ನೋ. | 
ಹೆರ್‌ "ಏರ್ಮಿ' ನೋ. 
ಹೆರ "ಪೇನ್ಮ' ನೋ. | 
ಹೆರಂಡ "ಹೇರಂಡ' ನೋ. 


40 
ಹೆರಕು "ಪೆಅಕು' ನೋ. 
ಹೆರತನ (ನಾ). ಹೊರಗಿನವನು ಎಂಬ ಭಾವನೆ; ಪರಕೀಯತೆ: ಸ | 
ಹೆದರಿಕೆಯು ಹೃದಯದೊಳು ಹೊಕ್ಕಿಹುದು (ಗರಿ. ೨೨-೩). | 
[ಹೆರ (ಆ ಪೆಅತು) * - ತನ] | 
ಹೆರತು "ಪೆಅತು' ನೋ. 
ಹೆರದೆಗೆ 'ಪೆಲದೆಗೆ' ನೋ. 


45 


ಲ೯೫ಲ 


ಹೆರೆಗಟ್ಟು 


ಹೆರಪೌಳಿ (ನಾ). ಸುತ್ತಲೂ ಇರುವ ಗೋಡೆ; ಹೊರಪ್ರಾಕಾರ: ಎಡಬಲ 
ದೊಳೊಪ್ಪಿಹುದು ಕೈಶಾಲೆ ಗೋಶಾಲೆ ಹೆರಪೌಳಿ ಕೆರೆ ಭಾವಿ ರಂಜಿಸಿಹುದು (ನವಮೋ. 
೧-೯). [ಹೆರ (ಆ ಪೆಅತು) + ಪೌಳಿ) 

ಹೆರಮಚ್ಚು (ನಾ). ಒಂದು ಬಗೆಯ ಔಷಧದ್ರವ್ಕ: ಕಷಾಯದ್ರವ್ಯಗಳು - ಬಜೆ, 
ಗೇರುಬೀಜ, ಅತಿಬಜೆ, ಹೆರಮಚ್ಚು, ವಾಯುವಿಳಂಗ (ಸಕವೈ. ೪೩೭ ಪರಿ). 17] 

ಹೆರಮಣೆ "ಹೆರೆಮಣೆ' ನೋ. 

ಹೆರಸು (ಕ್ರಿ). ಬೋಳಿಸು; ಕೆತ್ತು: ಸೈಂಧವಂ ದ್ರೌಪದಿಯನು ಸೆರಗ ಪಿಡಿದೆಳವುತಿರೆ 
ಪಿಡಿದು . . . ಮಂಡೆ ಹೆರ[ಶಾಠಾಂ. ರೆ]ಸಿ ಬಿಟ್ಟರು ಮೂರು ಪಟ್ಟೆಯಂ (ತುರಂಗ. 
೩೭-೧೦). [ಹೆರ + - ಸು] 

ಹೆರಹಿಂಗು "ಪೆಅಪಿಂಗು' ನೋ. 

ಹೆರಳ್ಕು "ಪೆಣಲ್‌' ನೋ. 

ಹೆರಳ್ಕು 'ಪಿಣಿಲ್ಮ್‌' ನೋ. 

ಹೆರಳುಬಂಗಾರ "ಹೆಣಲುಭಂಗಾರ' ನೋ. 

ಹೆರಳುಭಂಗಾರ "ಹೆಣಲುಭಂಗಾರ' ನೋ. 

ಹೆರಳೆ "ಪೇರೀಳೆ' ನೋ. 

ಹೆರಿಗೆ "ಹೆಲ್‌ಗೆ' ನೋ. 

ಹೆರಿಗೆಆಸ್ಪತ್ರೆ (ನಾ). ಗರ್ಭಿಣಿಗೆ ಹೆರಿಗೆಕಾಲದಲ್ಲಿ ಬೇಕಾದ ಚಿಕಿತ್ಸೆಗಳ 
ಸೌಲಭ್ಯವಿರುವ ಆಸ್ಪತ್ರೆ: ಈ ಹೆರಿಗೆಆಸ್ಪತ್ರೆಯನ್ನು ದಾನಿಗಳೊಬ್ಬರು ಕಟ್ಟಿಸಿದರು 
(ರೂಢಿ). (ಹೆರಿಗೆ (೬ ಹೆಣಿಗೆ) 4 ಆಸ್ಪತ್ರೆ! 

ಹೆರಿಸು "ಪೆಜ್‌ಸು' ನೋ. 

ಹೆರ್ದು 'ಪೆಮ್ಮು' ನೋ. 

ಹೆರ್ಕು "ಪೆ್ಮು' ನೋ. 

ಹೆರುಗೆ "ಹೆಲಿಗೆ' ನೋ. 

ಹೆರ "ಪೆಟ್ಮು' ನೋ. 

ಹೆರೈೆ (ಕ್ರಿ). ೧. ತೆಂಗಿನಕಾಯಿ ಮೊದಲಾದುವನ್ನು ತುರಿ: ಬೆಂದಾಗ ತೆಂಗಾಯನು 
ಹೆರೆದದಅ ಮೇಲಿಕ್ಕಿ ಕಲ್ಲ ಮುಚ್ಚುಳ ಮುಚ್ಚಿಯಿರಿಸಿ (ಸೂಪಶಾ. ೩-೪); ತೆಂಗಿನಕಾಯಿಯನ್ನು 
ಹೆರೆದು . . . ಪ್ರತ್ಶೇಕ ತೆಗೆದಿಡಿರಿ (ಅಡುಸಾ. ೯೪). ೨. (ತರಕಾರಿಯ ಸಿಪ್ಪೆ, ಸೀಸದ 
ಕಡ್ಡಿ, ಮರದ ಸಾಮಾನು ಮುಂತಾದುವುಗಳ) ಮೇಲ್ಭಾಗವನ್ನು 
ಒರೆದುಹಾಕು,- ತೆಗೆದುಹಾಕು,- ಕೀಸು: ಕೀಲ ತೆಗೆಯಚ್ಚುಗಳ ಹೆರೆ ಬಲುಗಾಲಿಗಳ 
ಚೋಡಿಸು (ಕುವ್ಮಾಕ. ೮-೧೨); ಸರಳ್ಗಳಂ ತಿದ್ದಿ ಗಲೌಗಟ್ಟುತುಂ ಬಿಲ್ಲಳಂ ಹೆರೆದು 
ಹೆದೆಯಂ ಹೂಡುತುಂ (ಚಿಜಪು. ೫೩-೨೧); ನೀರಿನ ಹಂಡೆಯ ಹತ್ತಿರ ಚಿನ್ನಮ್ಮನ ಅಜ್ಜಿ 
ತೊಂಡೆಕಾಯಿ ಹೆರೆಯುತ್ತಾ ಕುಳಿತಿದ್ದರು (ಮಲೆಮ. ೨೬೮). ೩. ಗೆಬರು; ಕೆರೆ: ಪಲ್ಲಿಂ 
ನಾಲಗೆಯಂ ಹೆರೆದಪಂ (ಕಾಶಕ್ಯ. ೧೪೨). ೪. ಕೆರೆತವುಂಟಾಗು; ನವೆಯಾಗು : ಇದು 
ತುಪ್ಪದಲ್ಲಿ ಕರಿದದ್ದು, ಎಣ್ಣೆಯಲ್ಲಲ್ಲ. ತಿಂದರೆ ಗಂಟಲು ಹೆರೆಯುವುದಿಲ್ಲ (ಒಂಟದ. ೧೭೧). 
೫. ಕ್ಲೌಾರಮಾಡು: (8. ೬. ಹುಲ್ಲನ್ನು ಅಗೆ: (82. (ದೇ.8ತುಳು. ಪೆರೆ , ಪಿರೆ] 


ಹೆರ್ಮೆ "ಹೆಟೆ' ನೋ. 
ಹೆರ "ಪೊರೈ' ನೋ. 
ಹೆರೈ "ಪೇಠೆ' ನೋ. 
ಹೆರೈ "ಪೊರೈ' ನೋ. 


ಹೆರ್ಕೆ (ನಾ). (ಗಾಡಿಯ ಚಕ್ರಕ್ಕೆ ಹಾಕುವ) ಕಪ್ಪಾದ ಎಣ್ಣೆ; ಕೀಲೆಣ್ಣೆ: 
"ಹೆರೆಯೆಣ್ಣೆ' ಪರಾ. "ಎರೈ' ಹೋ. 1 

ಹೆರೆಗಟ್ಟು (ಕ್ರಿ). ೧. ಹೆಪ್ಪಾಗು; ಗಟ್ಟಿಯಾಗು; ಹೆಪ್ಪುಗಟ್ಟು: ಮಾಚಿ ಕೊಟ್ಟುಹೋದ 
ಫರಮಾಶಿ ತುಪ್ಪವು ಕಾವು ಇಳಿದ ಮೇಲೆ ಹೆರೆಗಟ್ಟಲೇ ಇಲ್ಲ (ಜಾರುದಾ. ೨೩೮). 
೨. (ಆಲಂ) ಬಿರುಸಾಗು; ಒರಟಾಗು: ಸಾಂಪ್ರದಾಯಿಕತೆಯಿಂದ ಹೆರೆಗಟ್ಟಿದ 
ಮನಸ್ಸುಗಳನ್ನು ತುಸುತುಸುವಾಗಿ ಕಾಯಿಸಿ, ಕರಗಿಸುವ ಕೆಲಸ ಅವಳದು 
(ಮೂಕಜ್ಜಿ. ೩ ಮುನ್ನುಡಿ). [ಹೆರೈ (ಆ ಹೆಚ್ಚೆ) 4 ಕಟ್ಟು) 


ಎ 


ಹೆರೆಗತ್ತಿ ೮೯೫೯ ಹೆಲ್ಲಾಹೆಲ್ಲಿ 


ಹೆರೆಗತ್ತಿ (ನಾ). ನಯಮಾಡುವುದಕ್ಕಾಗಿ ಬಳಸುವ ಕತ್ತಿ: ಅದನ್ನು ಹರೆಗತ್ತಿಗಳಿಂದ ! 
ಹೆರೆದು . .. ಚಾಪೆಯ ಮೇಲೆ ಸುರಿಯುತ್ತಾರೆ (ನನ್ನೂರು. ೨೮೭). [ಹೆರೈ 4 ಕತ್ತಿ) i 
ಹೆರೆಗಳೆ "ಪೆರೆಗಳೆ' ನೋ. i 
ಹೆರೆಗೆಹಾಲೆ (ನಾ). ಒಂದು ಬಗೆಯ ಔಷಧೀಸಸ್ಕ : ""ಶೃಂಗೀ, ವೃಷಭ:, ವೃಷಃ - i 
ಹೆರೆಗೆಹಾಲೆಯ ಹೆಸರು. ವೃಷಭವೆಂಬುವ ಮೂಲಿಕೆ'' (*.ದ್ಧಾಂತಿ. ೧೩೮). | 
(ಹೆರೆಗೈೆ 4 ಹಾಲ್ಮೆ (ಆ ಪಾಲೈ)] | 
| 


ಸೋಮವಾರದನ್ನಿನ ಶುಭಲಗ್ನದೊಳ್‌ (ಇಆ ೫. ೨೫೨೩೯; 1108). ಹೆಜ್ಜುಗ್ಲಿ: 
ಹೆಜ್ಜುಗ್ಗಿಯ ಹಬ್ಬವೊ!0]ಭತ್ತುದಿನ ಸುಂಕ ನೂಲ್‌ತ್ತಿನ ಪರಿಹಾರಯಿಂತಿನಿತುಮಂ 
| ಸರ್ವಾಬಾಧಿ ಸರ್ವ್ವನಮಸ್ಕವಂ ಮಾಡಿ ಕೊಟ್ಟರು (ಎಇ. X೩1. ೧೪-೬೨; 1260). 
| [ ಪಿರಿದು 4 ಸುಗ್ಗಿ] 
s bod "ಪೆಜ್ಮು' ಪರಾ. 

ಹೆರ್ತು 'ಪೆಜ್ಯು' ಪರಾ. 

ಹೆರ್ದೆಸೆ "ಪೆಲಕಿಸೆ' ನೋ. 

ಹೆರ್ದೊಡೆ "ಪೆರ್ದೊಡ' ನೋ. 


ಹೆರೆಗೊಂಬು (ನಾ). ಹೆಗೆಯೆಣ್ಣೆಯನ್ನು ತುಂಬಿಡಲು ಬಳಸುವ, 
ಕೊಂಬಿನಿಂದ ಅಥವಾ ಬಿದಿರಿನಿಂದ ಮಾಡಿದ ಕೊಳವೆ: (8). 


[ಹೆರೆ, ೬ ಕೊಂಬು] ಹೆರ್ಬಟ "ಪೆರ್ಬಟ್ಟ' ನೋ. 
ಹೆರೆಗೊಳು (ಕ್ರಿ). (ಆಲಂ) ನಶಿಸು (2): ಉರಗನ ಬಾಯ ಕಪ್ಪೆಯಂತೆ ಸಂಸಾರ |10 | ಹೆರ್ಮಗ 'ಪೆರ್ಮಗ' ನೋ. 
ಹೆರೆಗೊಳುತ್ತಿರ್ದುದಲ್ಲಾ (ಲಂಗಲೀ. ೯೭-೫). !ಹೆರೆ, 4 ಕೊಳು (ಆ ಕೊಳ್ಕ್‌)। ಹೆರ್ಮಾಗೆ (ನಾ). ಒಂದು ಊರಿನ ಹೆಸರು: ಕರ್ವೂರ ತುಜುವಂ ನೊಟಮ್ಚನ 
ಹೆರೆತುಪ್ಪ "ಹೆಜುದುಪ್ಪ' ನೋ. ಪರಿಬನ್ಹು ಹೆರ್ಮ್ಮಾಗೆಯ ಪಳಿಯೊಳಿಕ್ಕೆ (ಎಕ. x॥. ತಿಪಟೂ. ೧೦-೬; ಸು. 9307). (?] 
ಹೆರೆದುಪ್ಪ "ಹೆಬುದುಪ್ಪ' ನೋ. ಹೆರ್ಮಾಡಿ 'ಪೆರ್ಮಾನಡಿ' ನೋ. 


ಹೆರೆನಾಮ (ನಾ). ಅರ್ಧಚಂದ್ರಾಕೃತಿಯಲ್ಲಿಟ್ಟುಕೊಳ್ಳುವ ಬೊಟ್ಟು ,- ತಿಲಕ: | |ಹೆರ್ವಾರುವ "ಪೆರ್ವಾರ್ವ' ನೋ. 
ಕಸ್ತೂರಿ ತಿಲಕ ಕಣ್ಣಂಜನ ಹೆರೆನಾಮ ಸಿಸ್ತಾದ ನೀಟು ಮೈಸಿರಿಯು (ಸೌಂದಕಾ. ೩-೩೬). |15| ಹೆಲೆಯಬ್ಬೆ (ನಾ). ಒಬ್ಬಾಕೆಯ ಹೆಸರು: ತನ್ನ ಮನೋನಯನವಲ್ಲಭೆಯರಪ್ಪ 


ಹೆರೆ (« ಪೆಟ್‌) 4 ನಾಮ] ನಾಗಿಯಬ್ಬೆಗಂ ಹೆಲೆಯಬ್ಬೆಗ . . . ಕಟ್ಟಿಸಿದ ನೈರುತಿ ಭಾಗದ ಮುಟ್ತದ ಕೆರೆಯ (ಎಕ. x1, 

ಹೆರೆನೊಸಲು "ಪೆಆ್‌ನೊಸಲ್‌' ನೋ. |. |. ಸಿರಾ. ೩೯-೨೯;೨2೦). (7+ ಅಬ್ಬೈ) 
ಹೆರೆಮಣೆ, ಹೆರಮಣೆ (ನಾ). ಕೊಬ್ಬರಿ ಮುಂತಾದುವನ್ನು ತುರಿಯುವ, ಸಣ್ಣ | |ಹೆಲ್ಲು (ನಾ). ಒಂದು ಬಗೆಯ ಆಯುಧ: ಹೆಲ್ಲಮಂ ಹೆಲ್ಲಮನೋರೊಂದಂ 
ಸಣ್ಣ ಕಣ್ಣುಗಳಿರುವ ಲೋಹದ ಸಾಧನ: ಆ ಹೆರೆಮಣೆಯಿಂದ ಕೊಬ್ಬರಿ ಪಿಡಿವುದಾವ ಯುದ್ದದೊಳದು, ಹೆಲ್ಲಾಹೆಲ್ಲಿ (ಶಬ್ದಾನು. ೩೧೨ ಪ್ರಯೋ). "ಹೆಲ್ಲಾಹೆಲ್ಲಿ' 


ತುರಿಯುತ್ತಾರೆ (ರೂಢ). ಹೆರಮಣೆ: ಅತ್ತೆ - ಹೆರಮಣೆಯಲ್ಲಿ ಕಾಯಿ ತುರಿಯುತ್ತ |20] ಪರಾ. 1 
ಅವರ ಅತೀವ ಸಂತೋಷವನ್ನು . . . ವ್ಯಕ್ತಪಡಿಸಿದರು (ಹೊಸ. ೭೭). ಹೆಲ್ಲ (ನಾ). ಚದುರುವಿಕೆ (?) : ಮತ್ತಮಲ್ಲಿ ಹುಲ್ಲೆಡೆ ಹೆಲ್ಲವಾಗಿ ತಾಜುಂತಟ್ಟುಂ 
[ಹೆರ * ಮಣೆ] ಬೀಟುತ್ತಿರೆ ಪೋದ ಮಟ್‌ವಂಡಿನ ತಂಡವಜ್ಜೆಗಳುಮಂ . . . ಮಯೂರಂಗಳ 
ಹೆರೆಯಂಬು "ಪೆಜ್‌ಯಂಬು' ನೋ. ವೃಂದವಜ್ಜೆಗಳುಮಂ ಕಂಡು (ಕುಸುಮಾ. ೧೪-೨೯ ವ). (1) 
ಹೆರೆಯಲಗು (ನಾ). ಅರ್ಧಚಂದ್ರಾಕೃತಿಯ ತುದಿಯನ್ನು ಹೊಂದಿರುವ ಒಂದು | |ಹೆಲ್ಲಣ "ಹೆಲ್ಲಣ್ಮೆ' ನೋ. 
ಬಗೆಯ ಬಾಣ; ಹೆರೆಯಂಬು: ಹೆರೆಯಲಘುಕಗುತಿಮುಳ್ಳಲಘು೯ಗುಡಿಗಾಣದ |25 | ಹೆಲ್ಲಣ್ಮಿ "ಪೆಲ್ಲಣೆ' ನೋ. 


ತೆರದಲಘು8ಗು3 . .. ಮೊದಲಾದ ಶರಗಳನು ತೊಟ್ಟು (ಜರಾಮಾ. ೨೮೦-೩೭). ಹೆಲ್ಲಣ್ಮಿ "ಪೆಲ್ಲಣೆ' ನೋ. 
(ಹೆರ್ಕೆ (ಆ ಪೆಟ್‌) 4 ಅಲಗ್ಳು) ಹೆಲ್ಲಣೆ "ಪೆಲ್ಲಣೆ' ನೋ. 
ಹೆರೆಯುಚ್ಚು "ಪೊರೆಯುರ್ಚು,' ನೋ. ಹೆಲ್ಲಣ್ಣೆ, ಹೆಲ್ಲಣ, ಹೆಲ್ಲಣಿ (ನಾ). ನಿಷ್ಠುರತೆ; ಕಾಠಿಣ್ಮ: "“ಹೆಲ್ಲ (ಪಾಠಾಂ. 


ಹೆರೆಯುರ್ಚು "ಪೊರೆಯುರ್ಚು,' ನೋ. 
ಹೆರೆಯೆಣ್ಣೆ (ನಾ). ಗಾಡಿಯ ಚಕ್ರಕ್ಕೆ ಹಾಕುವ ಎಣ್ಣೆ; ಎರೆ; ಕೀಲೆಣ್ಣೆ : ಆಸೆಗೆಟ್ಟುವೊ | 30 


ಹೆಲ್ಲೆ]ಣೆ ನಿಟ್ಟುರ ನಿಷ್ಠುರಂ'' (ಕವಿಕಂ. ೨೦೩); ಇನಿತು ಹೆಲ್ಲಣೆಯೊ ಬಡಭಿಲ್ಲನೊಳಕಟ 
ದೇವ! (ಹೆಬ್ಬರ. ೧೨-೭೭). ಹೆಲ್ಲಣ: "“ನಿಟ್ಟುರ ಹೆಲ್ಲಣ [ಪಾಠಾಂ. ಹೆಲ್ಲಣೆ, ಹೊಲ್ಲೆಹ] 


ಪುರಿ ಹೆರೆಯೆಣ್ನೆ ತೀದುದೊ ಅಸಮಾಶ್ವಗಳು ಬಾಂದೊಜ್‌ಯ ಕೆಸಲ್‌ೊಳು ಮೆನಲೆ ನಿಟ್ಟುರಮೆನಿಕ್ಕುಂ'' (ಕಬ್ಬಿಕ್ಕೆ. ೫೬). ಹೆಲ್ಲಣ್ಮಿ: *"ಪೆಲ್ಲಣಿಯೆಂದುಂ 

ಬಿದ್ದೇಳಲಾಅದಾದುವೊ (ಮೋಹತ. ೨೭-೧೯); ಚೆಮಣಿಎಣ್ಣೆ, ಕೀಲದೆಣ್ಣೆ, ಹೆರೆಯೆಣ್ಣೆ ನಿಟ್ಟುರಮೆಂದುಂ ನಿಷ್ಣುರಂ'' (ಕಶಸಾ. ೬೭-೪೯೯). (9) 

(ಭಾಷಾಶಾ. ೧೭೫). ಹೆರ * ಎಣ್ಣೆ) ಹೆಲ್ಲಣೆಗುಡು (ಕ್ರಿ). ಕೊಳಲನ್ನು ಒಂದು ನಿರ್ದಿಷ್ಟವಾದ ಗತ್ತಿನಲ್ಲಿ ನುಡಿಸು: 
ಹೆರೆಹೆಚ್ಚು (ಕ್ರಿ). ೧. ಅತಿಶಯವಾಗು; ಅತಿಶಯಿಸು : ಹದಿರಿನ ಗೊಟ್ಟಿ ಹಂಗಿಸುವ ಲಲ್ಲೆಗೊಡುವ ಕೌಸಳದ ಹ£ಹೆ3ಲ್ಲಣೆಗುಡುವ ವಾಸದ . . . ಸಂಗೀತದ ಸಂದಣಿಯೊಳ್‌ 


ನಾಣ್ಣುಡಿ . . . ಹೆರೆಹಣಹೆ3ಚ್ಚದ ಮೋಹಮಸತ್ಕದಾಣೆ (ದಶಕು. ೧-೪೪); ಆ ಗುರುವರ |35| (ಮಲುರ. ಹ. ೧೬೯-೧೧). (ಹೆಲ್ಲಣೆ, (< ಪೆಲ್ಲಣೆ) 4 ಕುಡು ( ಆ ಕೊಡು,)| 
ಭಾವದೊಳು ಹೆರೆಹೆಚ್ಚಿಯಿಂತಪ್ಪ ಸತ್ಸುರುಷನಾವ ಕಾರ್ಯಕ್ಕೆ ಕಳುಹಲು ಮಾರುವನಲ್ಲ ಹೆಲ್ಲರ (ನಾ). ಒಂದು ಬಗೆಯ ಮಾನು: ನಗಲು ಹೆಲ್ಲರಂ ಬಂಕುರುಂ . . . 


. ೬.೬ ಎನುತ ನಿಶ್ಚೈಸಿ (ನವಮೋ. ೫-೭). ೨. ಅತಿಶಯವಾಗಿ ಉಕ್ಕು: ಕಾರುಣ್ಮನಿಧಿ ಗಿಲ್‌ಲುಗಳೆಂಬ ಹೊಳೆವಳಿಯ ಮಾನ್ನಳಂ ತವಿಸುತಿಹ ಬೇಡರಂ ನೋಡಿದಂ ಭೂಪಾಲನು 

ಮೊಗವೆತ್ತಿಯತಿ ದಯವಾರಾಸಿ ಹೆರೆಹೆಚ್ಚಿದಂತೆ , ೬ . ಮಡಿಸಿದನು ಸಾಸ (ಹಚಕಾ. ೫-೪೬). 17) 

(ನವಮೋ. ೪-೧೨). | ಪಿರಿದು, * ಹೆಚ್ಚು (ಆ ಪೆರ್ಚು,)) ಹೆಲ್ಲವಣೆ "ಪೆಲ್ಲಣೆ' ನೋ. 
ಹೆರ್ಕುಳಿ 'ಪೆರ್ಗುಟ್‌' ನೋ. ಇ |ಹೆಲ್ಲಾಹೆಲ್ಲಿ, ಪೆಲ್ಲಾಪೆಲ್ಲಿ (ನಾ). ಒಂದು ಬಗೆಯ ಆಯುಧದಿಂದ ಮಾಡುವ 
ಹೆರ್ಗಡಲ್‌ "ಪೆರ್ಗಡಲ್‌' ನೋ. ದ್ವಂದ್ವಯುದ್ಧ (7): ಮುಟ್ಟಾಮುಟ್ಟಿ, ಹೆಲ್ಲಾಹೆಲ್ಲಿ, ದಾಯಾದಾಟ್‌ೌ (ಶಮದ. 
ಹೆರ್ಗಡಿತಿ "ಪೆರ್ಗಡಿತಿ' ನೋ. ೧೮೫ ಪ್ರಯೋ); ಕೂಡೆ ಕೇಶಾಕೇಶಿ ಪರಿದು ಹಾಣಾಹಾಣಿಯಂತೆ ಹೆಲ್ಲಾಹೆಲ್ಲಿ 


ಹರ್ಗಡೆ "ಪೆರ್ಗಡೆ,' ನೋ. 

ಹೆರ್ಗೆಟ್‌ "ಪೆರ್ಗೆಟ್‌' ನೋ. 

ಹೆರ್ಜುಂಕ5 "ಪೆರ್ಜುಂಕ' ನೋ. 45 
ಹೆರ್ಜುಗ್ಗಿ , ಹೆಜ್ಜುಗ್ಗಿ (ನಾ). ಹಿರಿಯ ಸುಗ್ಗಿಯ ಕಾಲ: ಹೆರ್ಜುಗ್ಗಿಯ ಪುಣ್ಣಮಿ 


ಯುದ್ದಮಾದುದು («ಸಾಳೃಭಾ. ೨೫-೧೪): ಹೆಲ್ಲಮಂ ಹೆಲ್ಲಮನೋರೊಂದಂ ಪಿಡಿವುದಾವ 
ಯುದ್ಧದೊಳದು ಹೆಲ್ಲಾಹೆಲ್ಲಿ (ಶಬ್ದಾನು. ೩೧೨ ಪ್ರಯೋ); ಭರದೆ ಕೇಶಾಕೇಶಿಯಿಂದ 
ಹಾಣಾಹಾಣಿಯಿಂದ ಹೆಲ್ಲಾಹೆಲ್ಲಿಯಿಂ ಮೊರೆವುತುಂ (ಚತುಪು. ೪-೬-೭). & ಹೆಲ್ಲಾಪೆಲ್ಲಿ: 
ಸೇನಾನಾಯಕಂ ನಾಯಕನಾಗಿ . . . ವಜ್ರದ (ಗುದಿ]ಗೆಗಳಂ ಪಿಡಿದು ಕಿಡಿಗುಟ್ಟಿದಂತೆ 


ಹೆಸರಣಿ ೮೯೬೦ ಹೇಬದುಪ್ಪ 


ಮೇಘಮುಖದೊಳ್‌ ತಾಗೆ ಪೆಲ್ಲಾಪೆಲ್ಲಿಯಿಂ ಭರಂಗೆಯ್ದು ಕಾದುವಲ್ಲಿ (ವರ್ಧಮಾ. | ಹೆಳವ "ಪೆಟವು' ನೋ. 
೯-೫೫ ವ); ಪಲವುಂ ಶಸ್ತ್ರಂಗಳಿಂ ಕಾದುತಂ ಪೆಲ್ಲಾಪೆಲ್ಲಿಯೊಳಗ್ಗಿ ತಗ್ಗಿ ಪೊಡರ್ದೆರ್ದೆಯ್ತಂದು ಹೆಳಹು (ಕ್ರಿ). ೧. ಹೆಳವುಮಾಡು; ಕುಂಟುಮಾಡು. ೨. (ಆಲಂ) 


ಮತ್ತಂ ಕರಂ ಮಲ್ಲಾಮಲ್ಲಿ ತಗುಳ್ಡುರುಳ್ತರೆ ಪಡಲ್ಪಟ್ಟಿತ್ತು (ತ]ತ್ಸಾಧನಂ (?) ಚಲಿಸದಿರುವಂತೆ ಮಾಡು; ಸ್ಲಿರಗೊಳಿಸು: ಮೇದಿನಿಯ ಭಾರವನಿಳುಹಿದನು 
(ಬಂಹರಿ. ೭-೫). [ಇ ಹೆಲ್ಲ) ಸುರಲೋಕಲಕ್ಷ್ಮಿಯ ಹೆಳಹಿದನು ಹೇರಾಳ ಹೆಸರಿನ ಹೆಮ್ಮೆ ಪೂರೈಸೆ (ನಿಭಾಗ. 
ಹೆಸರಣಿ "ಹೆಸರಣೆ' ನೋ. 5 6-೨೧-೫೬). [ಆ ಹೆಳವು) 
ಹೆಸರಣೆ , ಹೆಸರಣಿ, ಹೆಸರೆಣೆ (ನಾ). ಒಂದು ಬಗೆಯ ಬಳ್ಳಿ: '"ಸಾರಿಣಿ, ಪ್ರಸಾರಿಣಿ, | |ಹೆಳ್ಳೆ (ನಾ). ನೆಪ; ನೆವ: ಬೂದನ ಕೆಲಸ ಅದು. ಈಗ ಮಕ್ಕಳ ಹೆಳೆ ಹೇಳುತ್ತಾನೆ 
ಕಟಂಭರಾ, ರಾಜಬಲಾ, ಭದ್ರಬಲಾ - ಈ ೫ ಹೆಸರಣೆ. ಕಳ್ಳನ ಚವಲಿಯೆಂಬರು'' (ಕುಡಿಕೂ. ೯೮). (7) 
(ನಾಚರಾ. ೧೧೨). ಹೆಸರಣಿ: ""ಚಾರುಪರ್ಣಿ - ಹೆಸರಣಿ'' (ಅಕನ. ೧೦-೨೫). ಹೆಸರೆಣೆ: | |ಹೆಳ್ಳೆ (ನಾ). (?): ತೆಂಕಣಿಂ ಬಂಡ(ದ) ಮುಗುಳಿಯ ಹಳ್ಳವದರ್ಕೈ ತೆಂಕಣ ಹೆಳೆ 
“ಕಟುಂಭರಾ - ಹೆಸರೆಣೆ'' (ಓಷಧಿ. ೨೩); '"ಭದ್ರಪರ್ಣಿ - ಹೆಸರೆಣೆ'' (ಒಷಧಿ. ೧೧೦). ಪಡುವಲಾ ಹಳ್ಳಂ (ಎಇ. 11, ೩೧-೫೪; 1024). (7) 

[ ಸಂ. ಪ್ರಸಾರಿಣೀ। 10|ಹೆಳೆಯ (ನಾ). ಪರಿಚಾರಕ (7): ಬಳೆದಂತಾ ಬಿಜ್ಜಳಂಗೇನದಟೆಸೆದುದೊ ಪೇಟ್‌ 
ಹೆಸರಾನು "ಪೆಸರಾನ್‌' ನೋ. ಸಿಂಹಳಾಧೀಶ್ವರಂ ಬೆತ್ತಳಿಗಂ . . . ಹೆಳೆಯಂ ಪಾಂಡ್ಕಂ ಕಳಿಂಗಂ ಕರಿಪರಿಚರನಾಗಾಳ್ಳೆಸಂ 
ಹೆಸರಿಡು "ಪೆಸರಿಡು' ನೋ. |! ಗೆಯ್ಕೆ ನಿಚ್ಚಂ (ಎಕ. ೪॥. ಶಿಕಾರಿ. ೧೯೭-7; 1182). [1] 
ಹೆಸರಿಸು "ಪೆಸರಿಸು' ನೋ. ಹೆಳ್ಳೆ (ನಾ). ಮಣ್ಣಿನ ಹೆಂಟೆ,- ಮುದ್ದೆ: ""ಹೆಳ್ಳೆ ಇ ಹೆಂಟೆ'' (ಗಂಗಾಮ. ೩೫೨). [1] 
ಹೆಸರು "ಪೆಸರ್‌' ನೋ. ಹೆಅ "ಪೆಟ್ಮ' ನೋ. 
ಹೆಸರ್ಕು "ಪೆಸಖ್‌' ನೋ. 15|ಹೆಂಗು "ಪೆಅಗು' ನೋ. 


ಹೆಸರುಂಡೆ (ನಾ). ಹೆಸರುಹಿಟ್ಟಿಗೆ ಬೆಲ್ಲ ಅಥವಾ ಸಕ್ಕರೆ, ತುಪ್ಪ ಮುಂತಾದುವು | |ಹೆಅಿಗೆ "ಪೇಠಗೆ' ನೋ. 
ಗಳನ್ನು ಸೇರಿಸಿ ಮಾಡುವ ಒಂದು ಬಗೆಯ ಸಿಹಿ ಉಂಡೆ: ತಂಬಿಟ್ಟು, ಹೆಸರುಂಡೆ, | | ಹೇಂತೆಗೆ "ಪೆಟದೆಗೆ' ನೋ. 
ಚಕ್ಕುಲಿ ತಯಾರಿಸಿದರು (ಕಪಪು. ೩-೮೭). [ಹೆಸರು (ಆ ಪೆಸಖ್‌) 4 ಉಂಡೆ) | ಹೆಅಿತೊಲಗು (ಕ್ರಿ). ಹಿಂದಕ್ಕೆ ಸರಿ; ಹಿಮ್ಮೆಟ್ಟು; ಹಿ೦ಜರಿ: ವೇದ ನಡನಡುಗಿತ್ತು 
ಹೆಸರುಕೆಡು "ಪೆಸರ್ಗಿಡು' ನೋ. .. . ಆಗಮ ಹೆಜತೊಲಗಿ ಅಗಲಿ ಇದ್ದಿತ್ತಯ್ಕಾ (ಬಸವ. ೭೪೯). 
ಹೆಸರುಗೊಳ್‌ "ಪೆಸರ್ಗೊಳ್‌' ನೋ. 20 [ಹೆಅ (ಆ ಪೆಜಗು) 4: ತೊಲಗು) 
ಹೆಸರುಗೊಳ್ಳು "ಪೆಸರ್ಗೊಳ್‌' ನೋ. | 'ಹೆಅದೆಗಹ (ನಾ). ಹಿಂದೆ ಉಳಿಯುವುದು; ಹಿಂದಕ್ಕೆ ಸರಿಯುವುದು: 
ಹೆಸರುವಡೆ "ಪೆಸರ್ವಡೆ' ನೋ. | | ಅಗಲಲಾದುದೆ ನನಗೆ ಭರತಾದಿಗಳನಯ್ಯನ ಮರಣದಲಿ ಹೆಜದೆಗಹ (ಪಾಕಾಂ. ಹೆಚೆತೆಗಹ] 
ಹೆಸರುವಾಸಿ 'ಪೆಸರ್ವಾಸಿ' ನೋ. | ವಾದುದೆ ಜನನಿಯಂಘ್ರಿಸರೋಜಸೇವೆಯಲಿ (ತೊರರಾ. ೩-೨-೧೨). 
ಹೆಸರುಹಿಡಿ "ಪೆಸರ್ವಿಡಿ' ನೋ. [ಹೆಅ (< ಪೆಲಗು) 4 ತೆಗೆ -ಹ್ಮ (ಆ-ಪೃ)] 
ಹೆಸರೆಣೆ "ಹೆಸರಣೆ' ನೋ. | ಹೆಅದೆಗೆ "ಪೆಅದೆಗೆ' ನೋ. 
ಹೆಸರ್ಗೊಳ್‌ "ಪೆಸರ್ಗೊಳ್‌' ನೋ. | ಹೆಅಮೆಟ್ಟು "ಪೆಅಮೆಟ್ಟು' ನೋ. 
ಹೆಸವ (ನಾ). ಒಂದು ಬಗೆಯ ಮರ: ಹಲಸು ಹೆಸವಂ ಬಿಳಿಲ್‌ ಬದರಿ ಸಾಲಮಾ | |ಹೆಅಸಾರ್‌ 'ಪೆಐಸಾರ್‌' ನೋ. 
ಹೊನ್ನೆ ಚೆನ್ನಂಗಿ ಮೊದಲಾದ ವೃಕ್ಷಂಗಳಿಂ ವನಮೆಸೆದುದು (ಚಿಬಪು ೫೩-೧೮); ಮರಗಳು: | |ಹೆಅಸಾರು "ಪೆಅಸಾರ್‌' ನೋ. 


ಹೆಸವ, ಹೆಬ್ಬಲಸು . . . ದೇವದಾರು (ನಮ್ಮನು. ೨೩೬). 17) ಹೆಅಹಿಂಗು 'ಪೆಅಪಿಂಗು' ನೋ. 
ಹೆಸಖ್‌ "ಪೆಸಖ್‌' ನೋ. 30 |ಹೇಳಿಗೆ, ಹೆರಿಗೆ (ನಾ). ಹಡೆಯುವಿಕೆ; ಪ್ರಸವಿಸುವಿಕೆ; ಪ್ರಸವ: ಹೆಣಿಗೆಗೆ - 
ಹೆಸಜು 'ಪೆಸಖ್‌' ನೋ. | ಕೊಡಸಿಗನನರೆದು ಕಿಬ್ಬೊಟ್ಟೆಯ ಪೂಸಲು ಬೇಗ ಹೆಅಲಕ್ಕು (ಎವೈಎ. ೯೧). ಹೆರಿಗೆ: 
ಹೆಸೆ (ಕ್ರಿ). ಹಿಂಜು; ಹಿಸಿ (7): ಹೊಸೆಯಿರೋ ಕಾಲೊಳು ಹಂಜಿಯ ಹೊಸೆವಂತೆ ಜನ್ನೆಯ್ಮ ತಮ್ಮ ಹೆಂಡತಿಯನ್ನು ಹೆರಿಗೆಗಾಗಿ ತಾಯಿಮನೆಗೆ ಕಳುಹಿಸಿದಾಗ (ಪದ್ಮಸ. ೨೨೦); 

ಎಸೆಯಿರೊ ತಲೆ ಪಟ್‌ವಂತೆ ಹೆಸೆಯಿರೊ ಹತ್ತಿಯ ಹೆಸೆವಂತೆ ದುಷ್ಟನ ಕುಸುರಿದಲ್‌ಯಿರೊ ಅವರ ಮೂರನೆಯ ಹೆರಿಗೆ ತೊಂದರೆಯಿಂದಲೇ ಆಯಿತು (ಹಬ್ಬಬ. ೨೯). 

ಬಾಳುಗಳಿಂ (ಜ್ಞಾನಚ. ೩೫-೧೦೯). (7) ಹೆರಿಗೆಯಾಗು ಎ ಪ್ರಸವವಾಗು; ಮಗು ಹುಟ್ಟು : ಹೆರಿಗೆಯಾದ ಮೇಲೆ ಮಗುವು 
ಹೆಸ್ಸರಿ "ಹೆಸ್ಸರೆ' ನೋ. [35| ಅತ್ತುದನ್ನು ಕೇಳಿ... ತಾಯಿಯ ಮನಸ್ಸಿಗೆ ನೆಮ್ಮದಿಯಾಗುತ್ತದೆ (ಗೃಹವಿ. ೧೦೩). 
ಹೆಸ್ಸರೆ, ಹೆಸ್ಸರಿ (ನಾ). ಒಂದು ಬಗೆಯ ಸಸ್ಕ : ಹೆಸ್ಸರೆ, ಅಂಚೆ (ಮ್ಮ. | (ಹೆಲು (ಆ ಪೆಟು) *- - ಇಗೆ) 

೫೪-೧೦೭೮). ಹೆಸ್ಸರಿ: ಕರಿಹೆಸ್ಸರೆಮರ, ಹೆಸ್ಸರಿ (ಮಡಗಿ. ೬೭-೧೩೭೪). 11) ಹೇಖಿಸು "ಪೆಟ್‌ಸು' ನೋ. 


ಹೆಳಲು 'ಪೆಣಲ್‌' ನೋ. [ಹೆಜ್ಮು 'ಪೆಜ್ಮು' ನೋ. 
ಹೆಳಲುಬಂಗಾರ "ಹೆಣಲುಭಂಗಾರ' ನೋ. ಹೆಖುಗೆ, ಹೆರುಗೆ (ನಾ). ಹೆರಿಗೆ; ಪ್ರಸವ: ಹೆಜುಗೆಯ ಹೊತ್ತಿನೊಳಗಣ ಕಪೋತಿ 
ಹೆಳವ "ಪೆಟವ' ನೋ. ಪೆತ್ತರಗಿಳ೪ ಕುಟುಕೀವ ಪರಮೆವಟ್‌ ಒತ್ತಾಡಿ ಸೋಗೆಯೊಪ್ಪಿದುವು (ಶ್ರೀಪಾಲ. ೨-೨೫). 
ಹೆಳವಿ "ಪೆಟವಿ' ನೋ. ಹೆರುಗೆ: “`ರುಹ-ಜನ್ಮನಿ, ಹೆರುಗೆಯೊಳ್‌'' (ಕಾಶಕ್ವ ೧೫೦). "ಹೆಲ್‌ಗೆ' ಪರಾ. 

| 

| 

| 


ಹೆಳಕೆ "ಪೆಳಕೆ' ನೋ. ಹೇಖ್ಮ "ಪೆಲು' ನೋ. 


40 


ಹೆಳವು, (ಕ್ರಿ). ೧. ವಕ್ರವಾಗಿ ನಡೆ; ಕುಂಟು: ""ಖಂಜತಿ - ಹೆಳವಿದಪಂ; ಖಂಜಃ - ಹೇಬಗೆಯ ಮನೆ ಎ ಹೆರಿಗೆಯನ್ನು ಮಾಡಿಸುವ ಮನೆ; ಸೂತಿಕಾಗೃಹ: 
ಹೆಳವಂ'' (ಕಾಶಕೃ. ೪). ೨. ನಿಧಾನಗತಿಯಲ್ಲಿ ಸಾಗು: ಮೊದಲಿಂದ ಕೊನೆಯ ತನಕ ಹೂದ್ವಿದನೊಲಎಂದ ಹೆಜುಗೆಯ ಮನೆಯನು ಮುದ್ದಿನ ಮಗನ ನೋಡಿದನು (ಭರಚ. 
ಕತೆ ಅಡ್ಡದಾರಿ ಹಿಡಿಯದೆ, ಹೆಳವದೆ, ಕಪಾಟಕಟ್ಟಿದ ಕುದುರೆಯಂತೆ ನಾಯಕನ ಗತಿಯನ್ನು | 451 ೨೫-೯೬), (ಹೆಚು, (ಎಪೆಲು) 4 -ಗೆ] 
ಹಿಂಬಾಲಿಸುತ್ತದೆ (ನಂಜಂಡ. ೧೫೧). [ಆ ಪೆಲವು! ಹೆಖದುಪ್ಪ, ಹೆರೆತುಪ್ಪ, ಹೆರೆದುಪ್ಪ, ಹೆಚೆದುಪ್ಪ (ನಾ). ಹೆಪ್ಪುಗಟ್ಟಿದ ತುಪ್ಪ; 


ಹೆಲುಹ 


ಗಟ್ಟಿಯಾದ ತುಪ್ಪ: ನಿಷ್ಕಲಲಿಂಗಸ್ಥಲವನೆಯ್ದಿದ ಪರವಸ್ತು ತಿಳಿದುಪ್ಪವೆ ಗಟ್ಟಿಗೊಂಡು 
ಹೆಜುದುಪ್ಪವಾದ ಹಾಗೆ . . . ಮಹಾಲಿಂಗಸ್ಮಲವನೆಯ್ದಿತ್ತು (ಸಿದ್ದೇದ. ೧೦-೩೨). ; 
ಹೆರೆತುಪ್ಪ: ಹೊಸಬತ್ತಿಯನ್ನು ಹೆರೆತುಪ್ಪದಲ್ಲಿ ತೋಯಿಸಿ, ದೀಪ ಹಚ್ಚಿದಳು (ಬಾಳಿವೈ. 
೬೩). ಹೆರೆದುಪ್ಪ : ತಿಳಿದುಪ್ಪ ಹೆರೆದುಪ್ಸವಾದಂತೆ ಈ ಸ್ಪಯಂಜ್ಕೋತಿಲಿಂಗವೇ 
ಗಟ್ಟಿಗೊಂಡು . . . ರೂಹುಗೊಂಡಿದೆಯಲ್ಲದೆ ಬೇರಲ್ಲ (ಮೋಳಿಮಾ. ೯ ಪ್ರಸ್ತಾವನೆ). 
ಹೆಟ್‌ದುಪ್ಪ: ವಾರಿ ಶರಧಿಯ ಕೂಡಿದ ಹಾಗೆ ಹೆಚ್‌ದು[ಪಾಠಾಂ. ತು]ಪ್ಪದ ಹಾಗೆ 
(ಮಡಿಮಾ. ೪೧-೫೭); ಹೆಜ್‌ದುಪ್ಪ ಸಕ್ಕರೆಯ ಬೆರಸಿದಾ ಹೂರಣವನಿರದಿಕ್ಕಿದೊಡೆ 
(ಸೂಪಶಾ. ೧-೨೭); ತಿಳಿದುಪ್ಪ ಗಟ್ಟಿಗೊಂಡು ಹೆಚೆದುಪ್ಪವಾದಂತೆ (ಅಖಂಡೇ. ೧೦೯-೫೧). 
[ಹೆಣ್ಜು (ಆ ಪೆಜ್ಮು) * ತುಪ್ಪ) 

ಹೆಜುಹ (ನಾ). ಹಡೆಯುವಿಕೆ; ಪ್ರಸವಿಸುವಿಕೆ; ""ಪ್ರಸೂತಿ, ಪ್ರಸವ'' 
(ನಾಚರಾ. ಕಿ). [ಹೆಜ್ಜು (ಆ ಪೆಜ್ಯು) 3. -ಹೃ್ಯ (ಆ -ಪೃ)) 

ಹೆಲ್‌, "ವೆಮ್ಮಿ' ನೋ. 

ಹೇಠ್‌ಾ ಹೆರ್ಕೆ (ನಾ). ಹೆಪ್ಪುಗಟ್ಟಿರುವುದು; ಗಡ್ಡೆ; ಗಟ್ಟಿಯಾದುದು: ಸತಿಯರು 
ಹೆಜ್‌ಯ ತುಪ್ಪವನವನಿಪತಿಗಳಿಗೆಜ್‌ದರಕ್ಕರದಿ (ಕಾಶಿಕಾ. ೨-೬೬). ಹೆರ್ಮೆ: "ಹೆರೆದುಪ್ಪ' 
ಪರಾ. 

ಹೆಆ'ಯಾಗು, ಹೆರೆಯಾಗು ಎ ಹೆಪ್ಪುಗಟ್ಟು; ಗಟ್ಟಿಯಾಗು: ಹಾಲೊಳಗೆ . . . 

ಹೆಪ್ಪಂ ಬಿಟ್ಟು ಹಿಂಜಾವದೊಳಗೆಯಾ ಹಾಲು ನಸುಹೆಜ್‌ಯಾಗಲಾ ಹೆಪ್ಪ ತೆಗೆದು 
(ಸೂಪಶಾ. ೨-೯): ಚಳಿಯಿಂದ ಹೆರೆಯಾದ ಎಣ್ಣೆಯು, ಸೆಕೆ ಹೆಚ್ಚಲು ಕರಗಿ ತಿರುಗಿ 
ದ್ರವವಾಗುವುದು (ಬಾಲಪ್ರ. !. ೪೦೩). [೮ ಪೆಜ್ಮು) 


ಬಿದ್ದ ಕೇತಗವುಂಡನ ಅಣ್ಣ . .. ಹೊಯಿಸಿದ ಕಲ್ಲು (ಎಕ. ॥1. ಮಳವ. ೯೨-೮; 1183). [1] 

ಹೆಚೆಗಾಣು (ಕ್ರಿ). ಚಂದ್ರನನ್ನು ನೋಡು ,- ಈಕ್ಸಿಸು: ಉಕ್ಕಿದುದು ಹೆಟೌಗಂಡ 
ಕಡಲಿನ ಹೆಕ್ಕಳದವೊಲು ಹರುಷರಸ (ತೊರರಾ. ೧-೧೫-೪೩). 

(ಹೆಚ್‌ (ಆ ಪೆಆ್‌) 4 ಕಾಣು (ಆ ಕಾಣ್‌)] 

ಹೆತೆಗೆ "ಪೆಜದೆಗೆ' ನೋ. 

ಹೆಣೆ್‌ದಲೆ "ಪೆಲೌದಲೆ' ನೋ. 

ಹೇಳೆದಲೆಗ (ನಾ). ಚಂದ್ರನನ್ನು ತಲೆಯಲ್ಲಿ ಧರಿಸಿದವನು; ಚಂದ್ರಚೂಡ; 
ಶಿವ: ಅಸುರರ ತ್ನಟ್‌ದು ಹೇಣೆದಲೆಗನ ಸಿಕ್ಕ ಬಿಡಿಸಿದೊಡೆನಗುಡುಗೊಲ್‌ಯಿತ್ತುದೆನುತೆ 
ಕೈಮುಗಿದ (ಮೋಹತ. ೩೭-೫೪). (ಹೆಟ್ಸ್‌ (ಆ ಪೆಜ್‌) ೪ ತಲೆ * - ಗೃ 

ಹೆಟ್‌ದಲೆಯ "ಪೆಚೆದಲೆಯ' ನೋ. 

ಹೆಆ'ದುಟಿ (ನಾ). ಅರ್ಧಚಂದ್ರಾಕೃತಿಯಲ್ಲಿರುವ ತುಟಿ; ಸುಂದರವಾದ 
ಅಧರ: ಸಣ್ಣ ಚೆಂದಳಿರುದುಟಿಯ ಹೆಟ್‌ದುಟಿಯೆಳೆವೆಣ್ಣ ತಿಂತಿಣಿ ಬಂದುದಾಗ 
(ನೇಮಿಸಂ. ೨೩-೨೪೩). [ಹೆಲ್‌ ( ಪೆಜ್‌) *- ತುಟಿ] 

ಹೇಆ'ದುಪ್ಪ "'ಹೆಜುದುಪ್ಪ' ನೋ. 

ಹೆಣೆ್‌ನೊಸಲು "ಪೆಟ್‌ನೊಸಲ್‌' ನೋ. 

ಹೇಣೆಯಂಬು "ಪೆಟೆಯಂಬು' ನೋ. 

ಹೆಆ್‌ಸರಳು (ನಾ). ಅರ್ಧಚಂದ್ರಾಕೃತಿಯ ಅಲುಗುಳ್ಳ ಒಂದು ಬಗೆಯ ಬಾಣ; 
ಹೆರೆಯಂಬು: ಎಸೆವ ಹೆಜ್‌ಸರಳೊಡನೆ ಮುಮ್ಮೊನೆಯ ಕಣೆ ಬಿತ್ತರದ ಭಲ್ಲೆಯ 
, ೬.೬ ಬತ್ತಳಿಕೆಗಳು ನೆರೆದಿರ್ದುವವರಲ್ಲಿ (ಸಾಳ್ವಭಾ. ೫-೧೪). 

(ಹೆಲ್‌ (ಆ ಪೆಟ್‌) 4 ಸರಳು (ಆ ಸರಲ್‌,)! 

ಹೆಚವ "ಪೆಟವ' ನೋ. 

ಹೆಟವು "ಪೆಟವು' ನೋ. 

ಹೆಲವುಗೊಳಿಸು (ಕ್ರಿ). (ಆಲಂ) ಚಲಿಸದಂತೆ ಮಾಡು: ಹೆಟವುಗೊಳಿಸಿತ್ತು 
ಜನಮಂ ಮಲೆಗಾಲಂ ತೀವ್ರಪವನನಿಂ . . . ಕೆಸಲೌಂ (ಸೂಕ್ತಿಸು. ೧೦-೨೦೯). * 


ಹೇಳ "ಪೆಟ್‌' ನೋ. 
ಹೆ (ನಾ). (2): ಶೋಭಕೃತುಸಂವತ್ಸರದ ಮಸೆಯ ಹೆಜ'ಯ ಅಂಗಾರವಾರದ 
[ಹೆಟವು (ಆ ಪೆಟವು) 4 ಕೊಳ್‌, 1 - ಇಸ್ಸು 


೮೯೬೧ 


25 


40 


45 


ಹೇಡನ 


ಹೇ (ಅ). ೧. ಸಂಬೋಧನೆಯಲ್ಲಿ ಬಳಸುವ ಒಂದು ಅವ್ಯಯ: ಹೇ 
ಸೋದರ ಅಶೋಕ, ನೀನು ರಕ್ತಾಂಬರ ರಾಜವೇಷಧಾರಿ. ನಾನು ತೃಣಮಾತ್ರ ! 
(ಇಪ್ಪಕ. ೨೩೬). ೨. ನಿಕೃಷ್ಟಾರ್ಥದಲ್ಲಿ ಬಳಸುವ ಒಂದು ಅವ್ಯಯ. 110.) 

ಹೇಂಗೆ "ಎಹಗೆ' ನೋ. 

ಹೇಂಟೆ "ಪೆಂಟೈ' ನೋ. 

ಹೇಂಟೆಗೊದ್ದ "ಹೆಂಟೆಗೊದ್ದ' ನೋ. 

ಹೇಕಣಿಕೆ (ನಾ). ಒಂದು ಬಗೆಯ ಸಸ್ಮ ಮತ್ತು ಅದರ ಸೊಪ್ಪು: ಭಂಗಿಸೊಬ್ಬನ 
ರಸ, ಹೇಕಣಿಕೆ ರಸ . . . ನುಗ್ಗೆಯ ರಸ ಇವೆಲ್ಲ ಸೊಪ್ಪಿನ ರಸವನ್ನೂ ಸಮಾನಂಗೊಂಡು 
ಅರೆದು ಕೊಳ್ಳೆ ವಾತ ಮಾಣ್ಣುಂ (ವಿವೈವಿ. ೧೨೫). (7) 

ಹೇಕರಿಸು (ಕ್ರಿ). (ಕುದುರೆಯಂತೆ) ಕೂಗು; ಕೆನೆ: ""ಹೇಷತೆ ಹೇಕರಿಸಿದಪುದು'' 
(ಉಶಕ್ಕ. ೧೨೧); ಕುದುರೆಗಳು ಒದರಿದರೆ ಹೇಕರಿಸುತ್ತವೆ ಅನ್ನುತ್ತಾರೆ (ಮು:ಬಯಿ. ೩-೫೬); 
ಮೇಕೆಗಳು ಹೇಕರಿಸಿದವು (ಜೀವರಂ. ೧೧). [ಹೇಕರಣ್ಮ + - ಇಸ್ಬು] 

ಹೇಕುಳಿ "ಪೆಂಕುಳಿ' ನೋ. 

ಹೇಕುಳಿಗೊಳ್‌ "ಪೆಂಕುಳಿಗೊಳ್‌' ನೋ. 

ಹೇಕೆತನ (ನಾ). ಗರ್ವ; ಸೊಕ್ಕು (7?) : ಶ್ರೀಕಾಂತನ ಸ್ಮರಣೆ ಮರೆದಾರೆ ಮಡಿ ಅಲ್ಲ 
ಹೇಕೆತನ ಕಲಿತವಗೆ ಮಡಿ ಅಲ್ಲ (ಎಸಾಸು. ೫೭-೪). 

(ಹೇಕ್ಕೆ (೫ ೯- ಮರಾ. ಹೇಕಾ ಎ ಗರ್ವ) 4 - ತನ] 

ಹೇಗ "ಪೆಂಗ' ನೋ. 

ಹೇಗತನ (ನಾ). ದಡ್ಡತನ; ಮರುಳುತನ: ಮತ್ತೆ ದುರಿತಂಗಳ ಹೊಜುವ 
ಹೇಗತನವೇಕಯ್ಮಾ (ಬಸವ. ೧೫೯); ನಿನ್ನ ಹೇಗತನವನ್ನು ಬಿಟ್ಟು ಕೇಳು (ಪ್ರಭುಪು. 
೫-೧೦೮). "ಎಗ್ಗತನ' ಪರಾ. [ಹೇಗ (< ಪೆಂಗ) 4 - ತನ| 

ಹೇಗೆ "ಎಹಗೆ' ನೋ. 

ಹೇಜಿಬ "ಹೇಜೀಬ' ನೋ. 

ಹೇಜೀಬ, ಹೆಜೀಬು, ಹೆಜ್ಜೀಬ, ಹೇಜಿಬ (ನಾ). ೧. ದೂತ; ರಾಯಭಾರಿ: 
ಹೇಜೀಬರ ಮುಖವ ಚನದ ಸೋಜಿಗವಾರ್ತೆಯನು ಕೇಳಿ (ಬೀಳವಂ. ೧-೧೬೫). 
೨. ಆಳು; ಸೇವಕ: ಬಾದಶಹನು ಉದಯಭಾನುವಿನ ಬೆನ್ನ ಹಿಂದೆಯೇ ಆತನನ್ನು 
ಕರೆತರುವುದಕ್ಕಾಗಿ ಒಬ್ಬ ಹೇಜೀಬನನ್ನು ಕಳಿಸಿದ್ದನು (ಕಮಲ. ೩೨). ಹೆಜೀಬು: ೧. 
ರಾಜಭೂವರರ ಹೆಜೀಬು ತಿಮ್ಮಾಜಿ ಭೀಮಾಜಿಯು ಜಹಲ್ನಾಪುರದಲ್ಲಿ ಮೊಕ್ಕಾಂ ಇದ್ದನು 
(ಬಖೈರು. ೬). ಹೆಜ್ಜೀಬ: ೧. ಪುರದೊಳ್‌ . . . ಪರದರಿಂದಂ ಹೆಜ್ಜೀಬರಿನುರು 
ಭಿಕ್ಷವನಾಗಿಸಿ ನೆರೆ ಸಂತಸವಡಿಸಿದಳ್‌ ದಲಾ ಯತಿವರನಂ (ಕಳನ. ೧-೯). ಹೇಜಿಬ: 
೧. ಅಲ್ಲಿರ್ದ ಕೂರ್ಮಪಾತ್ಸಾವಿನ ಹೇಜಿಬರೆಲ್ಲವನರಿದು ಬೇಗದಲಿ ನಿಲ್ಲದೆ ಕಾಗಜವನು 
ತಮ್ಮ ದಾತಾರನಲ್ಲಿಗಟ್ಟಿದರು (ಕಂನವಿ. ೧೩-೭೦); ಹೇಜಿಬರನು ಹೊಂತಕಾರಿ 
ನಿಯೋಗಿಗಳಾಗ ಬೇಗದಿ ಕಳಿಸುವೈ (ಸೌಂದಕಾ. ೪-೧೧). 

[-- ಅರ. ಹಿಂ. ಹಾಜಿಬ್‌; ಮರಾ. ಹೇಜೀಬ್‌। 

ಹೇಟಗಾಲು (ನಾ). (ಉಕ) ೧. ಊನವಾಗಿರುವ ಕಾಲು; ಒಂದು ಪಕ್ಕಕ್ಕೆ 
ಸೆಳೆದುಕೊಂಡಿರುವ ಕಾಲು. ೨. ಕಾಲೆಳೆದುಕೊಂಡು ನಡೆಯುವುದು; 
ಊನವಾದ ನಡಗೆ: ಅವನು ಹೇಟಗಾಲಿನಿಂದ ದೂರ ನಡೆಯುವುದು ಸಾಧ್ಯವಿಲ್ಲ 
(ರೂಢಿ). ಹೇಟ? 4 ಕಾಲು (ಆ ಕಾಲ್‌ )./ಸಂ. ಹೇಠ ಎ ಅಡ್ಡಿ, ತೊಂದರೆ, 
ಗಾಯ./ ಮರಾ. ಹೇಟ ಎ ಕೆಳಗೆ) 

ಹೇಟಿ "ಪೆಂಟೈ' ನೋ. 

ಹೇಟೆ "ಪೆಂಟ್ಮೆ' ನೋ. 

ಹೇಡ (ನಾ). ದಡ್ಡ; ತಿಳಿಗೇಡಿ (7): ರೂಢಿಪತಿ ಸರಿದ ಸುರನಗರಿಗಂ ಬಾಲಕರು 
ಹೇಡರಾದರು ರಾಜ್ಯಮನ್ನಾಳಲಾರದೆ (ತುರಂಗ. ೧೨-೯); ವಿಪ್ರರೆಲ್ಲರು ಕೂಡಿ ಹೇಳಿದರು 
ನೋಡಿ ನಗುವರು ನಮ್ಮನು ಹೇಡನಾ!ಪಾಠಾಂ. ಹೇಡಿಯಾ]ಗಲು ಬೇಡ (ತುರಂಗ. 
೧೩-೩೫). (ವ ಹೆಡ್ಡೃ./ಸಂ. ಹೇಡ * ಅನಾದರ, ತಿರಸ್ಕಾರ] 

ಹೇಡನ (ನಾ). ಅನಾದರ; ತಿರಸ್ಕಾರ: "ಹೇಡೈಸ್ಕು' ಪರಾ. [ಸಂ.] 


ಹೇಡವಿಸು 


ಹೇಡವಿಸು "ಹೇಡೈಸು,' ನೋ. 

ಹೇಡಾಡು (ಕ್ರಿ). ಹೆದರು; ಎದೆಗುಂದು; ಭಯಪಡು: ಖೋಡಿವೋಗದೆ ನಿರ್ವಹಿಸಿ 
ಹೇಡಾಡದವರನು ಕಾಂಬೆವು (ಪ್ರಭುಲೀ. ೧೮-೩೫); ಹೆಪ್ಪಳಿಸಿ ಹೇಡಾಡಿ ಹಿಮ್ಮೆಟ್ಟಿದನೆ 
ಮನದ ದರ್ಪಗುಂದಿದನೆ (ಸಿಂಗಿರಾ. ೪೧-೮); ಅಭವಶತ್ರುವನಿತ್ತ ಬಳಿಕ ಹೇಡಾಡಿ 
ಹಿಂಜರಿದು ಸಂಧಾನದಿಂ ಬಾಳುವೆನೆ (ನವಮೋ. ೩೦-೨೮). 

[< ಹೇಡಿ (ಆ ಪೇಡಿ) 4 ಆಡು] 

ಹೇಡಿ "ಪೇಡಿ' ನೋ. 

ಹೇಡಿಗ (ನಾ). ಅಂಜುಕುಳಿ; ಭೀರು: ಓಡಿ ಕೈದುವ ಹಾಯ್ಕಿ ಕಳನೊಳು ಹೇಡಿಗರ 
ಹಿಡಿದಳುಕಿ ಬದುಕಿದ ಗೂಡಿಹುದೆ (ಕುವ್ಮಾಗ ೫-೨೧). (ಹೇಡಿ (ಆ ಪೇಡ್ಕಿ) *- - ಗೃ) 

ಹೇಡಿಗರ (ನಾ). ಹೇಡಿಯಾಗುವಂತೆ ಮಾಡುವ ಗ್ರಹ,- ಪಿಶಾಚಿ: ಮರುಳೆ 
ರಕ್ಕಸರಂಜುವರೆ ಘಡ ನರರಿಗೆತ್ತಣ ಹೇಡಿಗರವಿದು ಬೆರಸಿ ನಿನ್ನನು ಹಿಡಿಯಿತೆಂದನು 
ನಕ್ಕು ಗಹಗಹಿಸಿ (ಕೌಶಿರಾ. ೧೪-೧೬). [ಹೇಡಿ (< ಪೇಡಿ) - ಗರ! 

ಹೇಡಿಗಳ್ಳ (ನಾ). ಅಂಜುಕುಳಿಯಾದ ಕಳ್ಳ; ಹೆದರುವ ಸ್ವಭಾವದ ಚೋರ: 
ಈತನು ಇತರರಂತೆ ಹೇಡಿಗಳ್ಳನಾಗಿರಲಿಲ್ಲ (ಬೆನ್ನಬೇ. ೪). 

(ಹೇಡಿ (< ಪೇಡಿ) 3- ಕಳ್ಳ) 

ಹೇಡಿಗೊಳ್‌, ಹೇಡಿಗೊಳು (ಕ್ರಿ). ಹಿಂಜರಿ; ಹಿಮ್ಮೆಟ್ಟು: ರಕ್ಕಸ ರೂಪುದಾಳಿ 
.. - ಬರಲು ತಾಳಲಾಅದೆ ಹೇಡಿಗೊಂಡೋಡಿ (ಸಮ್ಮಕೌ. ೪-೫೧): ಓಡುವಾಳೋಚನೆಯ 
ಹಾರುವರಾಡಿದೊಡೆ ಹಿರಿಯಯ್ಯ ನಿಮ್ಮಡಿ ಹೇಡಿಗೊಂಡವೊಲೊಪ್ಪುವುದೆ (ಸಾಳ್ವಭಾ. 
೨೩-೩೨). ಹೇಡಿಗೊಳು: ತುರುವ ಮರಳಿಚುವೆನು ಹೇಡಿಗೊಳದಿರು (ಯವವ. ೪೭). 

[ಹೇಡಿ (ಆ ಪೇಡ) *- ಕೊಳ್‌] 

ಹೇಡಿಗೊಳು "ಹೇಡಿಗೊಳ್‌' ನೋ. 

ಹೇಡಿತನ "ಪೇಡಿತನ' ನೋ. 

ಹೇಡಿತರ (ನಾ). ಹೇಡಿಯ ರೀತಿ,- ಬಗೆ: ನಿನ್ನನು ಪಡೆಯದೆ ಆ ಹೇಡಿತರದ 
ಸನ್ಮಾಸವನ್ನಂಗೀಕರಿಸಿ (ಸುಗುಗಂ. ೩-೨). [ಹೇಡಿ (< ಪೇಡಿ,) + ತರ್ಮ (« ತರಹ)) 

ಹೇಡಿಮಣ್ಣು (ನಾ). ""ಜಿಗುಟಿಲ್ಲದ ಮಣ್ಣು'' (ಹೃದಸ. ಕೋಶ): ಕಾಂಬುವನ ನಂಬೆ, 
ಹುಸಿ ಚಿಗುರ ಕೊಂಬೆ, ಓ ಹೇಡಿ - ಮಣ್ಣ ಗೊಂಬೆ! (ಹೃದಸ. ೬೬-೮); ಹೇಡಿಮಣ್ಣ 
ಕಂಬದಂತೆ ಗಾಡಿಯಳಿದು ಬಿದ್ದೆನೋ - ಗಾಡಿಯಳಿದು ಬಿದ್ದೆನು (ನಾದಲೀ. ೭-ಣು). 

[ಹೇಡಿ (ಆ ಪೇಡಿ) 4 ಮಣ್ಣು (ಆ ಮಣ್‌)) 

ಹೇಡೈಸ್ಕು, ಹೆಡ್ಲೈಸು, ಹೇಡವಿಸು (ಕ್ರಿ). ಹಿಮ್ಮೆಟ್ಟು; ಹಿಂದೆಗೆ; 
ಹಿಂಜರಿ: ಪಾಪಕ್ಕೆ ಹೇಡೈಸಿ ಪುಳುವೆಲ್ಲವಂ ಪೊಜಕ್ಕೆ ಚೆಲ್ಲಿಸಿ (ಬೊಮ್ಮರ. ಹ. ೩೩೮-೧೪); 
ಹೇಡ್ಕೈ!ಪಾಕಾಂ. ಹೆಡ್ಡಯಿ, ಹಮ್ಮೆ ||ಸದಿರು ಧೈರ್ಯದಲಿ (ತೊರರಾ. ೬-೪೧-೫). 
ಹೆಡ್ಲೆ ಸ್ಲು: ಬಾದಣವಾದ ಹುಣ್ಣೆ ಹೆಡ್ಡೈಸದೆದ್ದು . . . ಹೊರಳ್ನುರುಳ್ಹು 
ಹೋಗುತಿರ್ದನಂದಾದಯ್ಮನು (ಸೋಮಚ. ೩-೬೩); ಐಸೆ ಮುತ್ತೇನಿದು 
ಪುರಾಕೃತದೋಷಫಲದುದ್ಬವವಲಾ ಹೆಡ್ಡೆ ,ಸಿ (ಪಾಠಾಂ. ಹೆಡ್ಡಯ್ಸಿ] ಮಾಡುವುದೇನು 
(ತೊರರಾ. ೩-೩-೨೩). ಹೇಡವಿಸು: ಕುಟ್ಮಳಿತಚಂಪಕಪ್ರಚಯಮಂ ಕಾಮನಿಸುವ 
ಕಾದ ಪುಳುಂಬಿನಂಬುಗಳ ಪೊದೆಯೆಂದು ಹೆ£ಹೇ3ಡವಿಸುತ್ತುಂ (ಶಾಂಶೀಶ್ವ. ೧೧-೬೫ ವ); 
ಓಡುತದೆ ಕಪಿ ಹಿಡಿಯಿರೋ ಹಿಡಿ ಹೇಡವಿಸದಿರಿಯೆನುತ ನಗೆಮೊಗಗೂಡಿದಕ್ಷಕುಮಾರ 
ಸಂಧಿಸಿದನು ಸಮಾರಜನ (ತೊರರಾ. ೫-೫-೨೦). (ಹೇಡಿ (ಆ ಪೇಡ) 1 - ಇಸ್ಕು] 

ಹೇಡೈಸ್ಕು, ಹೆಡ್ಡಯಿಸು, ಹೆಡ್ಡೈಸ್ಕು (ಕ್ರಿ). ಜುಗುಪ್ಸೆಗೊಳ್ಳು; ಹೇವರಿಸು; 
ಅಸಹ್ಮಪಡು: ಬಿಸಿಯ ಬೆಳಗೆಂದು ಬೆಳ್ತಿಂಗಳಿಗೆ ಹೇಡೈಸಿ ಪಸಿಯ ಕಿಚ್ಚೆಂದು 
ಪೊಸಪಲ್ಲವಕೆ ತಲ್ಲಣಿಸಿ (ಮಲುರ. ಹ. ೧೭೩-೨); ಬಾಡಿದ ಮೊಗ ಬಸವಳಿದ ತನುವ ಕಂಡು 
ಹೇಡೈಸಿದ ಮನದೊಳಗೆ (ಅಂಜಚ. ೯-೯೧); ಮಾಡದುದಂ ಮಾಡಿದನೆನೆ ಹೇಡೈಸಳೆ 
ಕಮಲೆಯವರ್ಗೆ ತಿಸಾ. ೨೪೯). ಹೆಡ್ಡಯಿಸು: ಪಿಂತಣಘವಶದ ಸಂಸಾರಕ್ಕೆ 
ಹೆಡ್ಡಯಿಸಿ (ಪಾಕಾಂ. ಹೇಡೈಸಿ] . . . ತಪಸಿನೊಂದುದ್ಕೋಗಕೆ ಚಿಂತೆಯಂ ಮಾಳ್ಪುದೆ 
(ಸಮ್ಮಕೌ. ೧೨-೨೦). ಹೆಡ್ಡೆ ಸು: ಹುಸಿಗೆ ಹೆಡ್ಡೆ ಸುವಾತನಲ್ಲೆಂದಲ್‌ಯಲಾಯ್ತು 
(ಹಚಕಾ. ೮-೪೨); ಉತ್ತಮಶಿವನರ್ಚಕನಾಗಿ ಹೊಲಸಿಗೆ ಚಿತ್ತ ಹೆಡ್ಡೈಸದೆ ಇಹರೆ ಮತ್ತಾ 


೮೯೬೨ 


ಹೇತುಜ್ಞಾನ 


ಸಿರಿಭಾಗ್ಯವು ಹೋದರೆ ನಿನ್ನ ಉತ್ತಮಿಕೆಯು ಹೋಗಬಹುದೆ (ಹರಿಸಾಂ. ೭೨-೮). 
[ಹೇಡನ *- - ಇಸ್ಕು) 

ಹೇತಿ (ನಾ). ೧. ಆಯುಧ; ಶಸ್ತ್ರ: ಹೇತಿ ಮುಕ್ತಭಟದೋರ್ದಂಡಾಗ್ರಶುಂಭದ್ಧ 
ಜೋತ್ಕರ ಸಂದೋಹಮುಮಂ ಬಿಸುಟ್ಟು (ಆದಿಪು. ೧೨-೬೮); ಇದು ರತೀಶನ ಹೇತಿ 
ಇದು ಕುಸುಮಶರನಲಗು (ವೆಂಕಾರಾ. ೧-೬-೧೫). ೨. ಪ್ರಕಾಶ; ಹೊಳಪು: "“ವರ್ಚ;, 
ತೇಜಃ, ತ್ವಿಟ್‌, ಜ್ಯೋತಿ; ಹೇತಿಃ . . . ರಶ್ಮಿ: - ಈ ೧೧ ದೀಪ್ತಿ'' (ಹಲಾಯು. ೧೨-೬೫); 
ಘನಹೇತಿಯಿಂದಂ ದ್ವಿಜೋಪಹತಿಗೆಯ್ದು . . . ಸೂರ್ಯನುಳ್ಳನಿತು ಕಿರಣಮನುಳಿದು 
ತವೆ ದಿಗಂಬರನಾಗುತಸ್ಪಗಿರಿಯಂ ಸಾರ್ದನು (ಚಿಪು ೯-೩). ೩. ಬೆಂಕಿಯ ಜ್ವಾಲೆ, 
— ಉರಿ. ೪. (ಸೂರ್ಯನ) ಕಿರಣ,- ಕದಿರು. (ಸಂ. 

10 | ಹೇತಿವಿದಾರಿಣಿ (ನಾ). [ಜೈನ] ಶಸ್ತ್ರವನ್ನು ಸೀಳುವ ಒಂದು ಬಗೆಯ ವಿದೆ 
(7): ಸೌಜನ್ಮಕಂದಾಂಕುರಂ ಶ್ರೀವಿಜಯಂಗೆ ಹೇತಿವಿದಾರಿಣಿಯುಂ 
ಬಂಧವಿಮೋಚನಿಯುಮೆಂಬಿವೆರಡುಂ ವಿದೈೆಗಳಂ ಕೊಟ್ಟು (ಶಾಂತಿಪು. ೬-೩೭ ವ). 

[ಸಂ. ಹೇತಿವಿದಾರಿಣೀ] 
ಹೇತ್ತು "ಪೇಲ್‌,' ಪರಾ. 

15 ಹೇತ್ಮು (ನಾ). ೧. ನಿಮಿತ್ತ; ಕಾರಣ; ಉದ್ದೇಶ: ಧವಲಾಪಾಂಗವಿಲೋಕಾನಾ 
ಮೃತಮಯಂ ಭ್ರೂಲಕ್ಷ್ಮರಮ್ಮಂ ಮನೋಭವರಾಜ್ಕೋದಯಹೇತು (ಅದಿಪು. ೬-೮೮); 
ಜಾತಿಸ್ಮರತೆ ವಿರಕ್ತಿಗೆ ಹೇತುವೆನುತ್ತಿರ್ಪರ್‌ (ಕಾದಂಉ. ೬೯೩); ಇಂದಿನಿಷ್ಟಮೆಯೆ 
ಮುಂದನಿಷ್ಟಕೆ ಹೇತುವಪ್ಪಂದದಿಂ, ಇಂದಿನ ಅನಿಷ್ಟಮೆಯೆ ತೊಟ್ಟಲಾಗದೆ 
ಮುಂದಣುಬ್ಮುದಯಶಿಶುಗೆ? (ಶ್ರೀರಾಮಾ. ೮೧-೯೨). ೨. ಮೂಲ; ಉಗಮಸ್ಥಾನ: 
ವರಪುಣ್ಮೋದಯಹೇತು ಶಾಶ್ವತಮಹಿಂಸಾಲಕ್ಷಣಂ ಸದ್ಗುಣಾಕರಂ (ಸುಕುಮಾ. ೧-೬); 
ನಮ್ಮ ಜ್ಞಾನ ನಮ್ಮ ವರ್ತನೆಗೆ ಹೇತುವೆನಿಸಿರುತ್ತದೆ (ಶಿಕ್ಷದ. ೬೩೦). ೩. ತರ್ಕಶಾಸ್ತ್ರ: 
ಆತನು ಪಂಡಿತನು . . . ಮಾಯಾ, ಹೇತು, ಮಂತ್ರಣ, ಯುದ್ಧ, ಛಂದಸ್ಸು, ಮುದ್ರಾ 
ಎಂಬ ಅನೇಕ ಶಾಸ್ತ್ರಗಳನ್ನು . . . ಗ್ರಹಿಸಿದ್ದನು (ಬುದ್ಧಪ. ಮಿಲಿಂದ. ೧೯). ೪. [ಕಾವ್ಯಮಾ!] 
ಒಂದು ಬಗೆಯ ಅರ್ಥಾಲಂಕಾರ; ಹೇತೂಕ್ತಿ : ನುತ ಪರಿವೃತ್ತಿ ವ್ಯಾಜಸ್ತುತಿ ಹೇತು 
ವಿಭಾವನಾಲಮೋದಾತ್ತಾಪಹ್ನುತಿ ರಸವದೂರ್ಜಿತವ್ಯಾವೃತಿಪ್ರಿಯತರಾಶಿಗಳ್‌ 
ಕ್ರಮಾದ್ಕುಕ್ತಂಗಳ್‌ (ಕಎರಾ. ೩-೪); ಹೇತುಮುದಾಖ್ಕಾನಂ ಸಹಹೇತುಕಮದು 
ಹೇತುವೆಂಬಲಂಕೃತಿಯಕ್ಕುಂ (ಕಾವ್ಕಾವ. ೬೨೫). ೫. [ತರ್ಕಶಾ)] "ಅನುಮಾನ'ದ ಐದು 
ಅಂಗಗಳಾದ ಪ್ರತಿಜ್ಞಾ, ಹೇತು, ದೃಷ್ಟಾಂತ, ಉಪನಯ ಮತ್ತು ನಿಗಮನ 
ಎಂಬುವುಗಳಲ್ಲಿ ಒಂದು; ಒಂದು ವಿಷಯವನ್ನು ಸಾಧಿಸಲು ಕೊಡುವ 
ಕಾರಣ: ಆಯನುಮಾನಪ್ರಮಾಣಕ್ಕೆ ಪ್ರತಿಜ್ಞೆ ಹೇತು ದೃಷ್ಟಾಂತಗಳೆಂಬ 
ಅಂಗತ್ರಯಮುಂಟದಲೊಳು ಪರಪ್ರತಿಪ್ರತ್ಮರ್ಥಮಾಗಿ ಪ್ರಯೋಗಿಸುವಾಗ 
ಪರ್ವತವಗ್ನಿವುಳ್ಳದ್ದೆಂಬುವದೇ ಪ್ರತಿಜ್ಞಾವಾಕ್ಕವು ಧೂಮವುಂಟಾದ ಕಾರಣವೆಂಬುವದೇ 
ಹೇತು (ವಿವೇಕ. ೨೦); ಪರಾರ್ಡಾನುಮಾನವು ಪ್ರತಿಜ್ಞಾ, ಹೇತು, ಉದಾಹರಣ, 
ಉಪನಯ, ನಿಗಮನ ಎಂದು ಐದು ಅಂಗವುಳ್ಳುದು (ಭಾತತ್ತೃ. ೨೭೩). (ಸಂ.] 

ಹೇತುಕ (ಗು). ೧. ಚೋದನೆಗೆ ಕಾರಣವಾದ; ಉದ್ದೇಶಕ್ಕೆ ಸಂಬಂಧಿಸಿದ. 
(ನಾ). ೨. ಕಾರಣ; ನಿಮಿತ್ತ: ಪೂರ್ವಪೂರ್ವಹೇತುಕಂಗಳುಂ ಉತ್ತರೋತ್ತರ 
ಸೂಕ್ಷ್ಮ ವಿಷಯಂಗಳುಂ ಕ್ರಿಯಾಕಾರಿಗಳುಮಪ್ಪುದಜ್‌ಂ ಸಮ್ಮಗ್ದರ್ಶನಹೇತುಕಂ 
ಗಳಪ್ಪುವು (ತತ್ತ್ವಪ್ರ. ೭೬). ೩. ಸಾಧನ. ೪. ತರ್ಕಶಾಸ್ತ್ರಜ್ಞ. ೫. ಎ ಹೇತ್ಕು ೪: 
ಹೇತುಮದಾಖ್ಕಾನಂ ಸಹಹೇತುಕಮದು ಹೇತುವೆಂಬಲಂಕೃತಿಯಕ್ಕುಂ (ಕಾವ್ಮಾವ. ೬೨೫). 

[ಸಂ.) 

ಹೇತುಕ್ರಿಯೆ (ನಾ). [ವ್ಮಾಕ] ಪ್ರಯೋಜಕ ಕ್ರಿಯಾಪದ: ಸತತಂ ಮಧ್ಮಮಪುರುಷ 
ಪ್ರತಿಷೇಧದ ವಿಧಿಯೊಳಂ ಪ್ರಯೋಜನವಸ್ವ್ಯಾಶ್ರಿತ ಹೇತುಕ್ರಿಯೆಯೊಳಮನ್ವಿತಮಲ್ವ್ರಿಯೆ 
ತಾಂ ಕ್ರಿಯಾರ್ಥಮಪ್ಪೆಡೆಗಳೊಳ೦ (ಶಮದ. ೨೩೪). [ಸಂ. ಹೇತುಕ್ರಿಯಾ। 

ಹೇತುಜ್ಞಾನ (ನಾ). [ತರ್ಕಶಾ] ಕಾರಣದ ಅರಿವು; ತಿಳಿವಳಿಕೆ: ಹೇತುಜ್ಞಾನವು 
ಭ್ರಾಂತಿಯಾದರೆ ಸಾಧ್ಯಜ್ಞಾನವೂ ಭ್ರಾಂತಿಯಾಗಬೇಕಾಗುವುದು (ಹಿಂದಸಾ. ೧೩೪). 

[ಸಂ.] 


5 


20 


25 


40 


45 


ಹೇತುತ್ವ 


ಹೇತುತ್ತ (ನಾ). ಕಾರಣದಿಂದ ಕೂಡಿರುವುದು: ಅದು ಶರೀರಬಳಾಯುರ್ದೇಹ 
ಪ್ರಮಾಣೋಪಚಯಾಪಚಯ ಹೇತುತ್ವದಿಂದಮುತ್ಸರ್ಪಿಣಿನಾಮಮಂ ಪಡೆದುದದೊಂದು 
ಪತ್ತುಕೋಟಿ ಕೋಟಿ ಸಾಗರೋಪಮಸಂಖ್ಯೆಯಂ ತಾಳ್ದಿ (ಆದಿಪು. ೬-೪೮ ವ). (ಸಂ.] 

ಹೇತುದೋಷ (ನಾ). [ತರ್ಕಶಾ] ತರ್ಕಬದ್ಧವಾದ ಅನುಮಾನದಲ್ಲಿ ಯಾವ 
ನಿಮಿತ್ತವನ್ನು (ಉದಾ. ಹೊಗೆ) ಆಧರಿಸಿ ಸಾಧ್ಯವನ್ನು (ಉದಾ. ಬೆಂಕಿ) 
ಊಹಿಸಲಾಗುವುದೋ ಆ ನಿಮಿತ್ತದಲ್ಲಿಯೇ ಒದಗುವ ದೋಷ,- 
ಉಂಟಾಗುವ ತರ್ಕದೋಷ: ರ ಇದರಲ್ಲಿ ವ್ಯಭಿಚಾರ, ವಿರೋಧ, 
ಸತ್ತೃತಿಪಕ್ನ, ಅಸಿದ್ಧಿ ಮತ್ತು ಬಾಧಗಳೆಂದು ಐದು ವಿಧಗಳಿವೆ: 
“ಹೇತ್ವಾಭಾಸ' ಪರಾ. (ಸಂ. 

ಹೇತುಪದ (ನಾ). ಕಾರಣದ ಸ್ಥಾನ: ಸಮರಕ್ಕಿದೆ ಹೇತುಪದಂ ಸುಕೃತಮಹೀರುಹ 
ವಿಪಕ್ಕಫಲ ಭುಕ್ತಿಗಿಂತು ನೋಂತರುಮೊಳರೇ (ಶಾಂತಿಪು. ೪-೭೫). (ಸಂ. 

ಹೇತುಪ್ರಯೋಗ (ನಾ). [ವ್ಮಾಕ] ಧಾತುವಿಗೆ ಸೇರುವ ಪ್ರೇರಣಾರ್ಥಕ 
ಪ್ರತ್ಮಯದ ಬಳಕೆ,- ಪ್ರಯೋಗ: ಧಾತುಗಳನೇಕಾಕ್ಷರಕಾಖ್ಯ್ಕಾತವಿಭಕ್ತಿಗಳ 
ಮೊದಲೊಳಿಸು ತಾನಕ್ಕುಂ ಹೇತುಪ್ರಯೋಗದೊಳ್‌ ತಜ್ಞಾತಿಯೆ ಕರ್ಣಾಟಧಾತುಗಳ್ಗ 
ಮರ್ದಿರ್ಕುಂ (ಕಾವ್ಕಾವ. ೪೧೭). [ಸಂ.) 

ಹೇತುಭೂತ (ನಾ). ಕಾರಣ; ನಿಮಿತ್ತ : ಅಂತು ಶುಭಾಶುಭಂಗಳೆಂಬೆರಡುಮಾಸ್ರವಂಗಳ್ಗಿ 
ಹೇತಭೂತಮಕ್ಕುಂ (ಶಾಂತಿಪು ೧೨-೫ ವ). [ಸಂ.) 

ಹೇತುರೂಪಕ (ನಾ). [ಕಾವ್ಮಮಾ] ರೂಪಕಗಳಲ್ಲಿ ಒಂದು ಬಗೆ; ಸಕಾರಣವಾದ 
ಸಾಧಾರಣಧರ್ಮದ ಮೂಲರೂಪಕ : ಕುಲಗಿರಿಯ್ಕೆ ಗೌರವದಿಂ . .. ಆ 
ಜಲನಿಧಿಯ್ಕೆ ಗುಣ್ಬಿಂದೆಂದಲಸದೆ ಪೇಟ್ಲ್‌ಂತು ಹೇತುರೂಪಕವಿಧಿಯಂ (ಕಎರಾ. ೩-೨೦); 
ಹೇತುರೂಪಕಕ್ಕೆ - ಮೃಗರಾಜಂ ವಿಕ್ರಮದಿಂ ಖಗರಾಜಂ ಸ್ವಾಮಿಭಕ್ತಿಯಿಂ ನಗರಾಜಂ 
ಮಿಗಿಲಾದ ಪೆಂಪಿನಿಂ ಪನ್ನಗರಾಜಂ ಧೈರ್ಯಗುಣದಿನಾಹವಸಿಂಹ೦ (ಕಾವ್ಮಾವ. ೬೯೩). 

[ಸಂ.] 

ಹೇತೂಕ್ತಿ (ನಾ). [ಕಾವ್ಯಮಾ] ""ಕಾರಣವಾಗಿರುವ ಅಲಂಕಾರವು ಹೇತೂಕ್ತಿ. 
ಯಾವುದಾದರೂ ಒಂದು ಕಾರ್ಯಕ್ಕೆ, ಪರಿಣಾಮಕ್ಕೆ ಅಥವಾ ಫಲಕ್ಕೆ 
ಕಾಮ್ಕೋಚಿತವಾಗಿ ಕಾರಣವನ್ನು ಕಲ್ಪಿಸಿ ಹೇಳುವುದು'' (ಕಎರಾ. ಟಿಪ್ಪಣಿ); 
ಕಾರಣಮಾಗಿರ್ಪದಳಂಕಾರಂ ಹೇತೂಕ್ತಿಯೆಂಬುದದು ತಾಂ ನಾನಾಕಾರಂ 
ಜ್ಞಾಪಕಸದಳಂಕಾರ ಸುಮಾರ್ಗಪ್ರಯೋಗಮಾ ತೆಅನದಯಾ (ಕವಿರಾ. ೩-೧೬೩). 
"ಹೇತ್ವಲಂಕಾರ' ಪರಾ. (ಸಂ.1 

ಹೇತೂತ್ರೇಕ್ಷೆ (ನಾ): [ಕಾವ್ಶಮಾ। ಕಾರಣವಲ್ಲದುದನ್ನು ಕಾರಣವಾಗಿ ಕಲ್ಪಿಸಿ 
ಹೇಳುವ ಒಂದು ಉತ್ಪ್ರೇಕ್ಷಾಲಂಕಾರ: “"ರಕ್ತವಾದವೊ ಭೂಮಿಯಲ್ಲಡಿಯಿಡೆ'' 
ಎಂಬ ಪದಕ್ಕೆ ಸ್ವತಃ ಸಿದ್ಧವಾದ ಚರಣಗಳ ರಕ್ತತ್ವದಲ್ಲಿ ಪಾದವಿನ್ಮಾಸವು ಹೇತುವಲ್ಲ 
ಆ ರಕ್ತತ್ವ ಹೇತುತ್ತರೂಪದಿಂದ ಸಂಭಾವನೆ ಮಾಡಲೆ ಹೇತೂತ್ರ್ರೇಕ್ಸಾ 
(ಕುವಲ. ೨೮). [ಸಂ. ಹೇತೂತ್ರ್ರೇಕ್ಟಾ) 

ಹೇತೂಪಮೆ (ನಾ). [ಕಾವ್ಯಮಾ] ಉಪಮಾನ, ಉಪಮೇಯಗಳ ಸಾದೃಶ್ಶಕ್ಕೆ 
ಕಾರಣಭೂತವಾದ ಸಮಾನಧರ್ಮವನ್ನು ಎತ್ತಿ ತೋರಿಸುವ ಉಪಮೆ: 
ಸುರಗಿರಿವೋಲ್‌ ಧೈರ್ಯದಿಂ . . . ಶಶಾಂಕಬೋಲ್‌ ಬಂಧುರಕಾಂತಿಗುಣದಿನೆಂದಿಂತಿರೆ 
ಪೇಟ್ಟುದನಜ್‌ದುಕೊಳ್ಗೆ ಹೇತೂಪಮೆಯಂ (ಕವರಾ. ೩-೮೫); ಹೇತೂಪಮೆಗೆ: 
ಪರಿವೃತ್ತತೆಯಿಂ ನುಣ್ಣಿಂ . . . ಪರಿಪಕ್ಪತಾಫಳದೊಳ್‌ ದೊರೆಯೆನಿಸುಗುಮವಳ 
ಘನಪಯೋಧರಯುಗಳಂ (ಕಾವ್ಕಾವ. ೬೬೮). [ಸಂ. ಹೇತೂಪಮಾ। 

ಹೇತ್ರಲಂಕಾರ (ನಾ). ಎ ಹೇತೂಕ್ತಿ: ಕಾರ್ಯದಿಂದ ಕೂಡಿ ಕಾರಣವ ಪೇಳಲ್ಕೆ 
ಹೇತ್ವಲಂಕಾರವೆನಿಪುದು (ಕುವಲ. ೧೭೯). [ಸಂ.) 

ಹೇತ್ರಲಂಕೃತಿ (ನಾ). ಎ ಹೇತೂಕ್ತಿ: ಕಾರಣಮೆ ಹೇತ್ವಲಂಕೃತಿ ಸಾರಂ 
ದಕ್ಷಿಣಸಮಾರಣಂ. ಮಲಯಕುಭೃದ್ಧೂರುಹವನದಿಂ ತೀಡುವ ಕಾರಣದಿಂ ರಾಜಸುಕವಿ 
ರತ್ನಾಭರಣಾ (ಉದಯಾ. ೯). [ಸಂ.) 

ಹೇತ್ವಾಕ್ಷೇಪ (ನಾ). [ಕಾವ್ಯಮಾ] ಕಾರಣದೊಡನೆ ಕೂಡಿರುವ ಒಂದು ಬಗೆಯ 


೮೯೬೩ 


35 


ಹೇಮಕಂಕುಷ್ಠ 


ಆಕ್ಷೇಪಾಲಂಕಾರ : ಮಾನಧನಾ ಪೊಗಲ್‌ಸಲೇಂ ದಾನಿಯೆ ನೀನುಂತೆ ನಿನ್ನ 

ಕಸವರಮೆಂದುಂ ದೀನಾನಾಥರ ಕೆಯದು ದಾನಿಯದೆಂತೆಂಬುದಿಂತು ಹೇತ್ವಾಕ್ಸೇಪಂ 

[ಸಂ.] 

ಹೇತ್ವಾಭಾಸ (ನಾ). ಎ ಹೇತುದೋಷ: ಹೇತುವಿಗೆ ಐದಂಶಗಳಿರಬೇಕೆಂದು 
ನಿರ್ಣಯುಸಿರುವರು. ಇಂತಹ ಐದು ಅಂಶಗಳಲ್ಲಿ ಯಾವುದೊಂದಂಶವು ಕಡಮೆಯಾದರೂ 
ಹೇತ್ವಾಭಾಸವೆಂದು ಹೆಸರು (ಹಿಂದಸಾ. ೧೪೧); ಯಾವಾಗಲೂ ಉಪಾಯಗಳಿಗೆ ಗಮನ 
ಮೊದಲು; ಆದರೆ ಉಪೇಯದ ಲಾಭವೇ ಗುರಿ. ಆದ್ದರಿಂದ ಉಪಾಯಗಳು 
ಅಪ್ರಧಾನವೆಂದೇ ಆಗುತ್ತದೆ. ಅವನ್ನು ಪ್ರಧಾನವೆನ್ನುವುದು "ಎರುದ್ದ'ವೆಂಬ ಹೇತ್ವಾಭಾಸ 
(fallacy) (ಧೃನ್ಮಾಲೋ. ೨೩ ಅಡಿಟಿ). [ಸಂ.] 

ಹೇದಂಡ (ನಾ). (7): ಸದ್ಭಕ್ತಿಯಿಲ್ಲದ ವಿಶ್ವಾಸಹೀನನು ವಾಚಾರಚನೆಗಳಿಂದ 
ಮಾತಿನ ಮಾಲೆಯ ಎಷ್ಟ ನುಡಿದಡೇನು ಹೇ(ಪಾಠಾಂ. ಹೆ] ದಂಡದಂತೆ ಮೃತಘಟದಂತೆ 
ಸಿಧಿಳಫಳದಂತೆ ಅದಾರಿಗೆ ಯೋಗ್ಯ (ಸಕವ. ಕ. 1. ೫೫೩-೧೫೬೬). [| 

ಹೇದೆ "ಪೇತ' ನೋ. 

ಹೇನು "ಪೇನ್‌' ನೋ. 

ಹೇನುಕುರುವಿನ ಗಿಡ (ನಾ). ಒಂದು ಬಗೆಯ ಸಸ್ಕ : ಹೇನುಕುರುವಿನ ಗಿಡ, ಪುರುಚಲಿ 
ಗಿಡ, ಪುಲ್ಲಾರೆ (ಮೈಔಗಿ ೫೫-೧೧೦೬). (7 +೬ ಗಿಡ (ಆ ಗಿಡು)) 

ಹೇಪ, ಹ್ಮಾಪ (ನಾ). ಬುದ್ಧಿಯಿಲ್ಲದವನು; ತಿಳಿಗೇಡಿ; ಮಂಕ: ಅವನು ಇದುವರೆಗೆ 
ಯಾರನ್ನೂ ಇಟ್ಟುಕೊಂಡವನಲ್ಲ . . . ಹಾಗಾದರೆ ಹೇಪನಾಗಿರಬೇಕು (ಮುಸುಗ. ೧೨೧). 
ಹ್ಯಾಪ: ಹಣ್ಣುಮೊಗ್ಗುಗಳನ್ನು ಉತ್ತರೀಯದ ತುದಿಯಲ್ಲಿ ಕಟ್ಟಿಕೊಂಡು ಹ್ಮಾಪನಂತೆ 
ತಿರುಗುತ್ತ (ನಿಬಂಧ. ॥. ೯೯); ಆಸ್ತಿಪಾಸ್ತಿಯೆಲ್ಲಾ ಹ್ಮಾಪಕಿಟ್ಟಂದು (ಮಾಮರಾ. ೧೩೭). (1 

ಹೇಮ್ಮ (ನಾ). ೧. ಚಿನ್ನ; ಬಂಗಾರ: ಅಂಬರಚರಾಂಗನಾಕರತಲಪಲ್ಲವೋಲ್ಲಸಿತ 
ಹೇಮಚಾಮರಸವನಎಲೋಲದುಕೂಲವಸನಪರಿವೃತಪಂಚರತ್ನಪ್ರಭಾಭಾಸುರ 
ವಿವಿಧ ವಿಭೂಷಣವಿರಚಿತಸುರಶರಾಸನನೊಡ್ಡೋಲಂಗಗೊಟ್ಟಿರೆ (ಅದಿಪು. ೨-೨ ವ); 
ನಿನ್ನ ಮಂದಿರದ ಮೇಲೆರಡು ಯೋಜನದೊಳೆನ್ನಯ ಕೀರ್ತಿಪುರ ಹೇಮವಿರಚಿತದೊಳಿರ 
ಬೇಹುದೆಂದು ಬೇಡಿದಡದಂ ಕೊಟ್ಟನಂದಗಜೇಶನು (ಹಚಕಾ. ೧೪-೧೫). ೨. ಚಿನ್ನದ 
ಒಂದು ನಿರ್ದಷ್ಟಪ್ರಮಾಣದ ತೂಕ; ಮಾಷಕ. ೩. ಕಂದು ಅಥವಾ 
ಕಪ್ಪುಬಣ್ಣದ ಕುದುರೆ: ""ಕರಿಯ ವರ್ಣದ ಕುದಿರೆ ಹೇಮನೆಂಬುದು'' (ಹಲಾಯು. 
೭೪-೨೮೩). ೪, ದತ್ತೂರ; ಉಮ್ಮ ತ್ತಿ. ೫. ಒಂದು ಬಗೆಯ ಸಸ್ಮ ಮತ್ತು ಅದರ 
ಹೂವು; ನಾಗಸಂಪಗೆ: ಒಡಗೂಡಿ ಹೇಮ ಗೈರಿಕ ಗುಡ ಸೈಂಧವ ಸರ್ಜಸಿಕ್ಕಕಂ 
ಗಳನಿಂಬಾಗಡುಗೆ ತಿಳತೈೆಳದಿಂದಂ ಕಿಡಿಸುಗುಮದು ಬಿಡದೆ ತೊಡೆದೊಡಧರವ್ರಣಮಂ 
(ಲೋಕೋಪ. ೯-೮೨). ೬. ಚಳಿಗಾಲ; ಮಾಗಿ. ೭. ಹಿಮ; ಮಂಜು. ಆ. ನೀರು; 
ಜಲ. ೯. ನವಗ್ರಹಗಳಲ್ಲಿ ಒಂದು; ಬುಧ. (ಸಂ. ಹೇಮನ್‌] 

ಹೇಮ್ಮ (ನಾ). ""ಹೇವ, ಜಿಗುಪ್ಸೆ'' (ಹಾಲಾಸ್ಕ. ಕೋಶ) : ದಾರಿಯನಲ್ಲಿ ತಾಂ 
ಹೇಮುವತಾಗಿ ಪುಡುಂಕಿ ಕಾಣದೆ ಸುತ್ತುತಿರ್ಪಿನಮಾಗಳಾ ಸೋಮಸುಂದರ 
ಹರ್ಮ,ಯಮಾಕ್ಷಿಸಲಾದುದಾತನ ದಿಟ್ಟಿಗೆ (ಹಾಲಾಸ್ಕ. ೧-೪-೧೧). 

[ಇ ಹೇವ. / 8 ಇಲ್ಲಿ "ಮ' ಕಾರವು ಪ್ರಾಸಸ್ಥಾನಲ್ಲಿದೆ! 

ಹೇಮಂತ (ನಾ). ೧. ಆರು ಖುತುಗಳಲ್ಲಿ ಒಂದು; ಮಾರ್ಗಶಿರ 
ಪುಷ್ಕಮಾಸಗಳು; ಚಳಿಗಾಲ: ಸಮನಿಸೆ ಹೇಮಂತಂ ಶಿಶಿರಮಂ ಶರತ್ಸ್ತಮಯಮಲ್ಲಿ 
ಬರೆ ಕೊಳ್ಗೆ ವಸಂತಮನಂಬುದರ್ತುಗಾ ಗ್ರೀಷ್ಮಮನಂತೆ ವಿಲೋಮಕಡ್ಕಮಯ 
ನದ್ವಯದೊಳ್‌ (ಜಾತತಿ. ೨೪-೭); ಹೇಮಂತಂ ಬರಲಿರ್ದನೆಂಬ ಭಯದಿಂದೆಟ್ಟಾ 
ಶರನ್ನೀರದಸ್ತೋಮಂ ಪೋ ಬರುತಿರ್ದುದೀಗಳೆನಲ್‌ (ಕುಸುಮು. ೬-೪೮). ೨. (ಆಲಂ) 
ಮುದುಕ; ವೃದ್ಧ : ಮದುವೆಯ ಯೋಚನೆ ಮನದೊಳು ಬಂದಾಗ ಪುರುಷರು 
ಚೈತ್ರರಾಗುವರು ಮದುವೆಯೆ ಆದಾಗ ಅವರೆಯೆ ಬಹು ಬೇಗ ಮುದಿಯಾಗಿ 
ಹೇಮಂತರಹರು (ಇಂಚಾಪ. ೨೦೪-೭). [ಸಂ.] 


(ಕವಿರಾ. ೩-೧೦೫). 


«5 | ಹೇಮಕಂಕುಷ್ಮ (ನಾ). ಒಂದು ಬಗೆಯ ಔಷಧೀಯಗುಣವುಳ್ಳ ಮಣ್ಣು: 


*"ಶಿಕ್ತರೂಢಃ - ಹೇಮಕಂಕುಷ್ಠ'' (ಓಷಧಿ. ೬೮). [ಸಂ.) 


ಹೇಮಕಂಕೋಷ್ಠ 


ಹೇಮಕಂಕೋಷ್ಠ (ನಾ). ಎ ಹೇಮಕಂಕುಷ್ಠ: "“ಕನಕಕ್ಷೀರಿ - ಹೇಮಕಂಕೋಷ್ಠ'' 


(ಓಷಧಿ. ೨೬). (ಸಂ. 


ಹೇಮಕಾರಕ (ನಾ). ಚಿನ್ನದ ಕೆಲಸ ಮಾಡುವವನು; ಅಕ್ಕಸಾಲೆ: ದೀಕ್ಷಾನಲ 


ನಿನಾತ್ಮಕನಕಮಲಿನಮನಪೋಹಿಪ ಹೇಮಕಾರಕನುಂ (ವೃಷವಿ. ೧೨-೨೬ ವು. ಸಂ] 
ಹೇಮಕುಂಭ (ನಾ). ಚಿನ್ನದ ಕೊಡ; ಹೊನ್ನಿನ ಕಲಶ: ಕಠಿನಸ್ತನಮಂಡಲ 
ಮಂಗಜಗೃಹಂ ಪರಮವಿಳಾಸಮೆಂಬುದು ಸುಧಾರಸಮಂ ನೆಟ್‌ ತುಂಬಿ ಒಯ್ಕೆಯಾಗಿರಿಸಿದ 
ಹೇಮಕುಂಭದವೊಲೊಪ್ಪಮನಾಳ್ಹುದು (ಬಾಧಪು. ೨-೪೨); ಪಾದೋದಕವ ಹೇಮಕುಂಭ 


ದೊಳು ತುಂಬಿರಿಸಿ ಸಾದರದಿ ಅಷ್ಟವಿಧದಿಂದ ಪೂಜೆಯ ಮಾಡಿ (ಪ್ರೌಢರಾ. ೧೮-೧೪). | 


(ಸಂ.] 


ಹೇಮಕುಕ್ಷಿ (ನಾ). ಹಿರಣ್ಮಗರ್ಭ; ಬ್ರಹ್ಮ : “"ಪಿತಾಮಹಂ ಸ್ವಭು . . . ಹೇಮಕುಕ್ತಿ |10 | 


ಸುರಜ್ಮೇಷ್ಠಂ ವಿರಂಚಿಯೆನೆ ಬ್ರಹ್ಮನಕ್ಕುಂ'' (ಮಂಗರಾ. ೩-೯). (ಸಂ. 

ಹೇಮಕುತ್ಯೀಳ (ನಾ). ಚಿನ್ನದ ಬೆಟ್ಟ; ಮೇರುಪರ್ವತ: ಮಹಿಮೆವಡೆದಿಂತು 
ಸೊಗಯಿಸುವ ಹೇಮಕುತ್ಮೀಳದಿಂದೆ ತೆಂಕಣದೆಸೆಯೊಳ್‌ ಮಹಿಭರತಂ 
ಷಟ್ಟಂಡಾವಹಮಲ್ಲಿ ಶುಭಾವಹಂ ವಿನೀತಾಖಂಡಂ (ಸುಕುಮಾ. ೧-೬೮). 

(ಸಂ. ಹೇಮಕುತ್ಯೀಲ! 

ಹೇಮಕೂಟ (ನಾ). (ಚಿನ್ನದ ಶಿಖರದಿಂದ ಕೂಡಿರುವುದೆಂದು ಭಾವಿಸಲಾದ) 
ಹಿಮಾಲಯಪರ್ವತದ ಉತ್ತರಭಾಗದಲ್ಲಿರುವ ಪರ್ವತಪಂಕ್ತಿ: ಕಾದಂಬರಿ 
ಯೊಲವಿನೊಳಂ ಹೇಮಕೂಟಕ್ಕದೊಮ್ಮೊಮ್ಮೆ ವಿಶೇಷಸ್ನೇಹಮಂ ಮಾಡುವನನು 
ದಿನಮೇಟ್ತಂದು ರಾಜೇಂದ್ರಚಂದ್ರಂ (ಕಾದಂಉ. 5೨೦); ಹೇಮಕೂಟದ ತುದಿಗೆ ಆ 
ಮಹಾಗಜವೇಟ್‌ . . . ಕಾಮನ ಪಿಡಿದು ಬಡಿಯಿತ್ತು (ಮಹಾದೇ. ಬ. ೨೨೦-೨೭); 
ಇದು ತಪಸ್ಸಿದ್ದಿಕರವಾದ ಹೇಮಕೂಟವೆಂಬ ಕಿಂಪುರುಷಪರ್ವತವಲ್ಲವೆ? (ಶಾಕುಂತ. 
೧00-೧೬). 1ಸಂ.) 

ಹೇಮಗರ್ಭ (ನಾ). ಎ ಹೇಮಕುಕ್ತಿ : ಪ್ರೇಮದಿಂದಂ ತನ್ನ ತಲೆಯಂ ಹೇಮಗರ್ಭಂ 
ಕಾಯ್ದನೇ ಮದಸಾಮಜಾಸುರನಂ ಮುನಿದು ತಾಂ ಕೊಂದನೇ ಮುನ್ನ (ಬಸಪು ೪೬-೧೮); 
ಮಿಗೆ ಪರಿವಚ್ಚ ಪೊಚ್ಚಪೊಸಜೊನ್ನದ ಬಲ್ಸಿರಿ ಹೇಮಗರ್ಭನೊಲ್ಲುಗಿಸುವ ಪಾದ್ಮದೋಜೆ 
ಯನೊಡಂಬಡೆ (ಚಕಎ. ೬-೨೨). 1ಸಂ.1 

ಹೇಮಗಿರಿ (ನಾ). ಎ ಹೇಮಕುತ್ಮೀಳೆ: ಆ ಹೇಮಗಿರಿಯ ನಿಕಟಸಮೂಹದೊಳಿರ 
ದೋಡಿದುವು ಪೊನಲ್ಲಳ್‌ (ಪುಷ್ಪಪು. ೧೧-೪೧). [ಸಂ.] 

ಹೇಮಗೈರಿಕ (ನಾ). ಕೆಂಪುಬಣ್ಣದ ಒಂದು ಬಗೆಯ ಔಷಧದ್ರವ್ಕ : "“ರಕ್ತಧಾತು 
- ಹೇಮಗೈರಿಕ'' (ಓಷಧಿ. ೧೩೪). [ಸಂ.) 

ಹೇಮಚೋರ (ನಾ). ೧. ಚಿನ್ನವನ್ನು ಕದಿಯುವವನು. ೨. (ಆಲಂ) 
ಅಕ್ಕಸಾಲಿಗ: ವ್ಮಾಧನಂತೆ ಜಾಲಗಾರನಂತೆ ಹೇಮಚೋರನಂತೆ ಇಂತೀ ಗಾಹುಗಳ್ಳರಂತೆ 
ಮಾತಿನಲ್ಲಿ ಬ್ರಹ್ಮವ ನುಡಿದು . . . ಬೇವುತ್ತ ನೋವುತ್ತ ಮತ್ತೆ ಬ್ರಹ್ಮದ ಸುಮ್ಮಾನದ 
ಸುಖಿಗಳೆಂತಪ್ಪರೊ (ವಚರ. ೧೦೧-೪೫೦). 1ಸಂ.] 


೮೯೬೪ 


ಹೇಮಸರೋಜ 


| ಹಾಲುತೊಟ್ಟಿನ ಗಿಡ: ""ಅಕ್ಕಿಹೆಡೆ ಹೇಮದುಗ್ವಂ ಚುಕುಳಮೆಂದೆನಿಕ್ಕುಂ'' 
(ಮಂಗರಾ. ೩೯-೨೭). "ಸ್ವರ್ಣಕ್ಷೀರಿ' ಪರಾ. ೨. ಅತ್ತಿಮರ. (ಸಂ. 
ಹೇಮದುಗ್ವಕ (ನಾ). ಎ ಹೇಮದುಗ್ಹ ೨. (ಸಂ. 
ಹೇಮದೊಡವು (ನಾ). ಚಿನ್ನದ ಆಭರಣ; ಹೊನ್ನಿನ ಒಡವೆ: ತರುಣಿಯರು 
5 | ಗಳಿಟ್ಟಣಿಸಿ ಮೈಮೈಸೋಂಕುಲುರು ಹೇಮದೊಡವುಗಳ್ಳಸೆದು ವರರಜವಿಳೆಯೊಳೊಪ್ಪಿತು 
(ಕಂನವಿ. ೨೪-೪೮). [ಹೇಮ 3- ತೊಡವು) 
ಹೇಮನಗ (ನಾ). ಚಿನ್ನದ ಬೆಟ್ಟ; ಮೇರುಪರ್ವತ: ನಿರ್ಜರಸ್ತೋಮಲಲಾಮ 
ಹೇಮನಗಧಾಮ ಜಗತ್ತ್ವಯಸಾರ್ವಭೌಮ (ಶಬಶಂ. ೫-೨೫). "ರಜತಗಿರಿ' ಪರಾ. [೫0.1 
ಹೇಮಪಟ್ಟಕ (ನಾ). ಚಿನ್ನದ ಪೀಠ; ಬಂಗಾರದ ಆಸನ: ಎಶಾಲಹೇಮಪಟ್ಟಕ 
ದೊಳಾತ್ಮಹೃತ್ಪದ್ಮಸದ್ಮೆಯಂ ಸರಸ್ವತಿಯಂ ಪೂಜಾಪೂರ್ವಕಮಧಿವಾಸಿಸಿ (ಆದಿಪು. 
೮-೫೮ ವ); ಸುರಕೋಟಿಯಂ ಕಂಡು ಸೌಧರ್ಮೆಂದ್ರಂ ಜಿನಾಭೀಷೇಕಕ್ಕೆ ನಿಂದಕೃತ್ರಿಮ 
ಹೇಮಪಟ್ಟಕಾಕಾರದಿಂ ಪವಿತ್ರಮಾದಮರಗಿರೀಂದ್ರಕ್ಕೆ ನಡೆಯಿಮೆಂದು . , . 
ಸನ್ನೆಗೆಯ್ದು (ಶಾಂತಿಪು ೧೦-೨೩ ವ). [ಸಂ.) 

ಹೇಮಪದ್ಮ (ನಾ). ಚಿನ್ನದ ಕಮಲ; ಹೊಂದಾವರೆ : ಮೇದಿನಿಯ ಹಸ್ತವಿಳಾಸದ 

15] ಹೇಮಪದ್ಧಮುತ್ತರಕುರುಭೂಮಿಯೆಂದಿನಿತನಲ್ಲದೆ ಬಣ್ಣಿಪನೆಂತು ಬಣ್ಣಿಪೊಂ 
(ಶಾಂತಿಪು. ೬-೧೨೧). [ಸಂ.) 

ಹೇಮಪರ್ವತ (ನಾ). ಎ ಹೇಮನಗ. 110.) 
ಹೇಮಪುಷ್ಟ (ನಾ). ೧. ಕೋಲುಸಂಪಿಗೆ; ದೊಡ್ಡಸಂಪಿಗೆ. ೨. ನಾಗಸಂಪಿಗೆ; 
ನಾಗಕೇಸರ : ""ಹೇಮಪುಷ್ಪಂ, ನಾಗಕೇಸರಂ - ಈ ೨ ನಾಗಕೇಸರಂ'' (ಹಲಾಯು. 

20 ೩೪-೫೩). ೩. ಅಶೋಕವೃಕ್ಷ. ೪, ಲೋಧ್ರವೃಕ್ಷ. (ಸಂ. 

ಹೇಮಪುಷ್ಟಕ (ನಾ). ೧. ಎ ಹೇಮಪುಷ್ಪ ೧. ೨. ಎ ಹೇಮಪುಷ್ಪ ೪. 150.) 

| ಹೇಮಪುಷ್ಟಿಕೆ (ನಾ). ೧. ಚಿನ್ನದ ಬಣ್ಣದ ಮಲ್ಲಿಗೆ; ಹೊಂಬಣ್ಣದ ಜಾಜಿ. 
೨. ಹೊಂಬಣ್ಣದ ಸೇವಂತಿಗೆ: ""ಸೇವಂತಿಗೆ ಹೊಂಬಣ್ಣಮಾದೊಡೆ ಹೇಮಪುಷ್ಟಿಕೆ 
ಎನಿಸುಗು'' (ನಾಚಿರಾ. 8). (ಸಂ. ಹೇಮಪುಷ್ಪಿಕಾ] 

25 | ಹೇಮಪ್ರಭ (ನಾ). ಒಂದು ಪೌರಾಣಿಕಪರ್ವತದ ಹೆಸರು: ಶಂಖಕೂಟ 
ಮಹಾನಗ . . . ಹೇಮಪ್ರಭ ವರಾಹಗಿರಿ ಮಯೂರನಗ ಶೈಲೇಂದ್ರಮೆಂಬ ಹದಿನೇಳು 
ಕುಲಗೋತ್ರಂಗಳೇ ಪೂರ್ವೋಕ್ತ ಸುಪಾರ್ಶ್ವವೆಂಬ ಕೀಲಕಪರ್ವತಕ್ಕೆ ಬಡಗಣದಿಕ್ಕಿನಲ್ಲಿಹವು 
(ವಿವೇಕ. ೨೩೧). [ಸಂ. ಹೇಮಪ್ರಭಾ। 

ಹೇಮಭೂದ್ರ (ನಾ). ಎ ಹೇಮನಗ : ಅಭಿಷೇಕಾಮೃತದಿಂ ಹೇಮಭೂಧ್ರಮಂ ಮುನ್ನ 


| ಮುಟುಗಿಸಿದವೋಲಮರಪ್ರಭು ಮುಟುಗಿಸಿದಂ ತದ್ರಾಜಭವನಮಂ ಮತ್ತೆ ಲಲಿತ 


ನೃತ್ಕಾಮೃತದಿಂ (ಚಂದ್ರಪು ೧೨-೧೮೫). [ಸಂ.] 
ಹೇಮಮಯಿ (ನಾ). ಚಿನ್ನದಿಂದ ಮಾಡಿದ ಪುತ್ತಳಿ; ಬಂಗಾರದ ಪ್ರತಿಮೆ: 
““ನೆಗಲ್ಲುಂ ನಾನಾವಿಧ ಲೋಹಮಯ ಪ್ರತಿಮಾವಳಿಗಳ್‌ ಹರಿಣಿ ಹೇಮಮಯಿ ತಾನಕ್ಕುಂ'' 
[ಸಂ. ಹೇಮಮಯಾ]। 


(ವಸ್ತುಕೋ. ೨೦-೧೬). 


ಹೇಮಜಾಳ (ನಾ). ಚಿನ್ನದ ತೋರಣ: ಅರಸಿಯರ್ಕಳುಂ ಗಣಿಕೆಯರ್ಕಳುಂಬೆರಸು |35 | ಹೇಮಮಾಕ್ಷಿಕ (ನಾ). ಚಿನ್ನವು ಸೇರಿದ ಒಂದು ಬಗೆಯ ಸಂಯುಕ್ತಧಾತು: 


ಸುರತ್ನಮಯಮಪ್ಪ ದಿವೃ್ಮವಿಮಾನಮುಂ ಘಂಟಾಜಾಳ ಮುಕ್ತಾಜಾಳ ಹೇಮಜಾಳಂ 
ಗಳಿಂದೊಪ್ಪುವ ವಿಮಾನಮನೇಜಾ್‌ . . . ಬರ್ಪನ್ನೆಗಂ (ವಡ್ಡಾರಾ. ೮೩-೨೦). 
[ಸಂ. ಹೇಮಜಾಲ] 

ಹೇಮಣಂಬಿ (ನಾ). ಅರವತ್ತು ಸಂವತ್ಸರಗಳಲ್ಲಿ ಒಂದು; ಹೇವಿಳಂಬಿ: 
ಹೇಮಣಂಬಿ ಸಂವತ್ಸರದ ಆಸಾಡ ಸು ೧೫ . . 
ಕೊಣ್ಣು ಹೋಹಲ್ಲಿ (ಎಕ. ೫1, ಹೊಳಲ್ಕೆ. ೧೩೧-೪; 1237). (ಇ ಸಂ. ಹೇಮಲಂಬ] 

ಹೇಮತಾಟಕ (ನಾ). ಅಕ್ಕಸಾಲಿಗ: ಹೇಮದಾಭರಣಮಂ ಮಾಳ್ಪ ನೆವದಿಂ ಕಳುವ 
ಹೇಮತಾಟಕ [ಪಾಠಾಂ. ತಾಡಕ) ನಂತೆ . . . ಕಾಮಾರಿವೇಷ ನೆವದಿಂದಕೃತ್ಮಕೆ 
ಪೊಗಲ್‌ ಶರಣರೊಪ್ಪರ್‌ (ಷತಿಲ. ೧೩-೩೬); ಶಿಲ್ಪಿಗ ಹೇಮತಾಟಕ ಕಾಂಸ್ಕಕೃತ್ಮಕರ . . . 
ಕೇರಿಗಳಿರವ ಚಿತ್ತೆ ಸೆನುತರಸ ನಡೆದ (ಶಂಕದಾ. ೯-೨೭). (ಸಂ.] 

ಹೇಮದುಗ್ಹ (ನಾ). ೧. ಹಳದಿಬಣ್ಣದ ರಸವನ್ನುಳ್ಳ ಒಂದು ಬಗೆಯ ಸಸ್ಯ; 


. ಮಲೆಯನಾಯಕನವರು ತುಜುವ |40 


ಹೇಮಾಮಾಕ್ಷಿಕ ತಾಳಕ . . . ಪಾದರಸ ಇವಿಷ್ಟನು ಸಮಾಂಶವಾಗಿ ಎಮ್ಮೆಯ 
ಹಾಲಿಂದ ಮರ್ದಿಸಿ ಏಳುದಿನ ಮುಖಕ್ಕೆ ಲೇಪವಂ ಮಾಡಲು ಮುಖದ ಕಪ್ಪು ತಿಳಿವದು 
(ವೈದೃಸಾ. 1. ೧೪೭). [ಸಂ.) 
!ಹೇಮಲಂಬ (ನಾ). ಅರವತ್ತುಸಂವತ್ಸರಗಳಲ್ಲಿ ಮೂವತ್ತೊಂದನೆಯದು: 
"ಹೇವಿಳಂಬಿ' ಪರಾ. (ಸಂ. 
ಹೇಮವಸನ (ನಾ). ೧. ಚಿನ್ನದ ಬಣ್ಣದ ಜರತಾರಿವಸ್ತ್ರ; ಪೀತಾಂಬರ. 
೨. ಪೀತಾಂಬರವನ್ನು ಧರಿಸಿದವನು; ಕೃಷ್ಣ: ವಸುದೇವಾತ್ಮಜ ವನಮಾಲಿಸರ 
ಹೇಮವಸನ . . . ಸಲಹೆನ್ನ (ಶತಸಾಂ. ೭೩-೭೧). [ಸಂ.) 
ಹೇಮಸರೋಜ (ನಾ). ಎ ಹೇಮಪದ್ಮ : ಹೇಮಸರೋಜದೊಳ್ತಳೆದು ಮಾಣಿಕಮಂ 
4151 ... ಒರ್ವಳುತ್ತಲಶ್ಯಾಮಳೆ ಮಂಗಳಾಭರಣಭೂಷಿತೆ ತಂದದನೀವುದಂ ಲತಾಕೋಮಳೆ 
ಕಂಡಳಭ್ಕುದಯಕಾರಣಮಂ ಕನಸೆಂ ನಿಶಾಂತ್ಯದೊಳ್‌ (ಮಲ್ಲಪು ೪-೫೬). [ಸಂ] 


ಹೇಮಸ್ತೇಯ 


ಹೇಮಸ್ತೇಯ (ನಾ). ಚಿನ್ನವನ್ನು ಕದ್ದವನು: ತಸ್ಮರಿಸಿ ಪದಬಂಧಮಂ ರಚಿಸಿ 
ಲವಣಿಯಿಂದೀ ಕಾವ್ಕವಂ ಮಾಡಲಾನವರ ಕುವರನಲ್ಲವರ ಹೇಮಸ್ತೇಯನೀಶ 
ಕವಿಸಮಯಕತಿದೂರಸ್ತನು (ಏಕೋಪು. ೩-೫). (ಸಂ. 

ಹೇಮಳರೇಖೆ (ನಾ). [ಸಾಮುದ್ರಿ] ಕೈಯ ಮಣಿಕಟ್ಟಿನ ಮೇಲಿರುವ ರೇಖೆ | 
(2): ಮಣಿಬಂಧದಲ್ಲಿ ಹೇಮಳರೇಖೆಯಿರಲು ಆತನು ಬಹು ಅಲಂಕಾರವಂತನಾಗುವನು | 5 

(ಸಂ. ಹೇಮಲರೇಖಾ। 

ಹೇಮಾಂಗ (ನಾ). ೧. ಚಿನ್ನದ ಶರೀರ; ಬಂಗಾರದ ದೇಹ. ೨. ಚಿನ್ನದ 
ಶರೀರವನ್ನು ಹೊಂದಿದವನು. ೩. ಗರುಡ. ೪. ಸಿಂಹ. ೫. ಮೇರುಪರ್ವತ. 
೬. ಬ್ರಹ್ಮ. ೭. ವಿಷ್ಣು. (ಸಂ. 

ಹೇಮಾಂಬರ (ನಾ). ಹೊಂಬಣ್ಣದ ರೇಷ್ಮೆ ವಸ್ತ್ರ; ಪೀತಾಂಬರ: ಹೇಮಾಂಬರದ |10 
ಲಲಿತಕಾಂತಿ ಹೊಳೆಹೊಳೆವ ಸೌದಾಮಿನಿವೊಲಿರೆ . . . ಕೃಷ್ಣನಂ ಕಂಡು ನ | 

I 


(ಸಾಮುಲ. ೧೦೨-೧೫). 


ನಾದನು (ಜೈಮಿಭಾ. ೨೬-೬೯). (ಸಂ. 
ಹೇಮಾಂಬುಜ (ನಾ). ಎ ಹೇಮುಪದ್ಮ : ಅಮರ್ದೆಸೆವ ಪುರ್ಮಮಂ 
ನೊಸಲುಮನೊರ್ವಳ್‌ ಸಮಜುವಮರಿ ಹೇಮಾಂಬುಜದೊಳ್‌ ಸಮನಿಸಿದ ಶೈವಲಪ್ರಸರ 
ಮನೋಸರಿಸುವ ಚಳೋರ್ಮಿಯಂ ಪೋಲ್ತಿರ್ದಳ್‌ (ಶಾಂಶಿಪು. ೯-೧೮೮): ಹೇಮಾಂಬುಜಮಂ | 15 
ತರಲುದ್ದಾಮಭುಜಂ ವಿಜಯನಿರದೆ ಪೋದಂ (ನೇಮಿಪು. ೧೦-೮೩). (ಸಂ.] 
ಹೇಮಾಂಬುರುಹಾಸ್ಕೆ (ನಾ). ಹೊಂದಾವರೆಯಂತೆ ಮುಖವುಳ್ಳವಳು; ಸುಂದರಿ: 
ಅಂಗರಾಜನೊಳಿದಿರ್ಚಿದ ಭಾವನೆ ಪೊಚ್ಚಮಾಗೆ ಹೇಮಾಂಬುರುಹಾಸ್ಕೆ ಸೋಲ್ಬುದೆನೆ 
ಕನ್ನಿಕೆ ಜನ್ಮೆಯನೊತ್ತೆ ಪೋಯ್ತು ಯಾನಂ (ಶಾಂತಿಪು. ೫-೧೧೬). 
(ಸಂ. ಹೇಮಾಂಬರುಹಾಸ್ಕಾ (ಹೇಮ 4 ಅಂಬುರುಹ *- ಆಸ್ಕ + -)] 20 
ಹೇಮಾಚಲ, ಹೇಮಾಚಳ (ನಾ). ಎ ಹೇಮನಗ: ಭೂಮಂಡಲಮಂ ತಳೆದಂ 
ಕ್ಷೇಮಾಸ್ಪದಮಾಗೆ ನಾಮಮಹಿಮೋನ್ನತಿಯಿಂ ಹೇಮಾಚಲಮಂ ಮೆಚ್ಚಂ ಹೇಮರಥಂ 
ಶ್ರುತಿಮುಖಂ ಚತುರ್ಮುಖತನಯಂ (ಪಂಠಾಮಾ. ೨-೬೪); ಅಬ್ದಾಸನಂ ಪ್ರೀತಿ ಕೈಮಿಗೆ 
. ಲಕ್ಷ್ಮೀವಲ್ಲಭಂಗೆತ್ತಿದಾ ಗಗನಚ್ಛತ್ರದ ಹೇಮದಂಡಮೆನಿಸಲ್‌ ಸಾಲ್ಹತ್ತು | 


ಹೇಮಾಚಲಂ (ಜಗವ. ೧-೨೫. ಹೇಮಾಚಳ: ಗಜೇಂದ್ರಾರಿಪರಾಕ್ರಮಂ ಜನನುತಂ |25 
ಶ್ರೀಮಾನ ಹೇಮಾಚೆಳ೦ (ಕೊಲ್ಲಾಶಾ. ೧೨-೫; 1165); ಹೇಮಾಚಳಶ್ರೀಶಿಲಾತಳಮಂ | 
ಮೆಚ್ಚಿಯುಮಂದು ಮೆಚ್ಚದೆ ಬೃಹದ್ವಕ್ಷಂ ಮಹಾಪದ್ಮನಾ (ಪುಷ್ಪಪು ೪-೬೭). [ಸಂ.| 
ಹೇಮಾಚಳ 'ಹೇಮಾಚಲ' ನೋ. | 
ಹೇಮಾಡ್ರಿ (ನಾ). ಇ ಹೇಮನಗ: ವಕ್ತಾರುಣಂ ಸಂಜೆಯಂ ಗೆಲೆ ಪೋಲ್ತತ್ತು 
ತಳಪ್ರಹಾರಿಯ ಶಿರಂ ಹೇಮಾದ್ರಿಯಾಕಾರಮಂ (ಕಾವ,್ಮಸಾ. ೫೨೫ ಶೂದ್ರಕ); ಆ ಮಂದರದಿಂ ತ 
ತೆಂಕಣ ಹೇಮಾದ್ರಿಯ ವಾರಿನಿ ೫೬x ನಡುವಣ ಭರತೋರ್ವ್ವೀಮಧ್ಯದೊಳಿಪ್ಪ . . . | 
| 


ಕುಂತಳದೇಶಂ (ಕೊಲ್ಹಾಶಾ. ೧೩-೯: 1165). [೫೦.1 

ಹೇಮಾದ್ರಿಧನ್ವ (ನಾ). ಮೇರುಪರ್ವತವನ್ನು ಬಿಲ್ಲನ್ನಾಗಿ ಉಳ್ಳವನು; ಶಿವ: 
ಹೇಮೌದ್ರಿಧನ್ವನುತನಾಮಾ . . . ಗೌರೀಮಾನಸೇಷ್ಟಪ್ರದಾ ಮಾರಮದಮರ್ದನ 
(ಉದ್ಭದೇ. ೨-೬೯). (ಸೆಂ. ಹೇಮಾದ್ರಿಧನ್ವನ್‌। 35 

ಹೇಮಾವತಿ (ನಾ). ಕರ್ನಾಟಕದಲ್ಲಿ ಹರಿಯುವ ಒಂದು ನದಿಯ ಹೆಸರು: 
ಒಡನೆ ಕಪ್ಪಿನಿ ಕೌಂಡಿನಿ ಹೇಮಾವತಿವಿಡಿದು ಸಮಸ್ತನದಿಗಳ ಸಡಗರದೊಳಗೊಳಕೊಂಡು | 
ಮುಕ್ತಿಸ್ಲಾನಕೆಡೆಯಾಗಿಹಳು ಕಾವೇರಿ (ಕಂನವಿ. ೨-೧೯). (ಸಂ. ಹೇಮಾವತೀ। 

ಹೇಮಾಸನ (ನಾ). ಬಂಗಾರದ ಪೀಠ; ಚಿನ್ನದ ಆಸನ: ಕುಮಾರನಂ ಸಾರೆವಂದು 
ಯಥೋಚಿತಹೇಮಾಸನದೊಳ್‌ ಕುಳ್ಳಿರ್ದು ನಾಭಿರಾಜ೦ (ಆದಿಪು. ೮-೮ ವ); ಕಂಡೆರ್ದೆ | 40 
ಪವ್ವನೆ ಪಾಜ್‌ದತ್ತು ನಿಜನಂದನನಿಲ್ಲದ ಬಲದ ಕೆಲದ ಹೇಮಾಸನಮಂ (ಚಂದ್ರಪು. 

[ಸಂ.1 

ಹೇಮಾಹೇಮಿ (ನಾ). ಅತಿಸಮರ್ಥ; ಸಾಮರ್ಥ್ಯಶಾಲಿ: ಒಬ್ಬರಲ್ಲಾ ಅಂತಾ 
ಇಬ್ಬರು ಇದ್ದೀರಿ ಹೇಮಾಹೇಮಿಗಳು ! (ಮರಳಿ. ೫೭). 

[?/ ತೆಲು. ಹೇಮಾಹೇಮಿ - ಹಿರಿಯ, ಶ್ರೇಷ್ಠ] 
ಹೇಮಿಸು (ಕ್ರಿ). ನಿಂದಿಸು; ತೆಗಳು; ಮೂದಲಿಸು: ಕಂಡನಾ ಕುರುನೃಪತಿ ಭಟರು 


೫-೭). 


೮೯೬೫ 


| ಮಿಸಿದನು (ತುರಂಗ. ೫೨-೨೩); ನುಡಿದಿರ್ದ ಭಾಷೆಗಂ ತಪ್ಪಲರಿಯದೆ ಶರವ ತೊಡದಿರ್ದ 


ಹೇರಂಬು 


ಸರಿವುದನು ಖತಿಗೊಂಡು ನುಡಿದನು . . . ತನ್ನವರ ಕೋಪದಿಂ ಹೇ(ಪಾಠಾಂ. ಹೋ। 


ಕಾರಣಂ ಹೇ (ಪಾಠಾಂ. ನೇ| ಮಿಸಲ್ಮಾದ್ರೀಶಂ (ತುರಂಗ. ೭೦-೫). [ಹೇಮ್ಮ *- - ಇಸ್ಕು] 


ಹೇಯ (ಗು). ೧. ಬಿಡಲು ಯೋಗ್ಯವಾದ; ತ್ಕಾಜ್ಕವಾದ: ನಿನ್ನ ಬೆಸಗೊಂಡ 


ತತ್ವಮುಂ ಹೇಯೋಪಾದೇಯರೂಪದಿಂ ದ್ವಿವಿಧಮಕ್ಕುಂ (ಅದಿಪು. ೧೦-೬೩ ವ). 
೨. ಅಲ್ಪವಾದ; ಕ್ಲುದ್ರವಾದ. (ನಾ). ೩. ಬಿಡಲು ಯೋಗ್ಯವಾದುದು; 
ತ್ಯಜಿಸಲು ಅರ್ಹವಾದುದು: ಹೇಯಂ ಸಾಮ್ರಾಜ್ಯಮುಪಾದೇಯಂ ಪ್ರವ್ರಜ್ಮಮೆಂದು 
ಮಾಣದೆ ರಾಜ್ಮಶ್ರೀಯಂ ಕೊಟ್ಟಂ ಮುಕ್ತಿಶ್ರೀಯಂ ಬಗೆದರ್ಕಕೀರ್ತಿಗಾಗಳ್‌ ಭರತಂ 
(ಆದಿಪು. ೧೬-೬೨); ಭಕ್ತರ ದ್ರವ್ಯವೆನಗೆ ಹೇಯ (ಸರ್ವವ. ೬೩-೩೩೩). ೪. ಕೀಳಾದುದು; 
ಕ್ಲುದ್ರವಾದುದು: ಹೇಯಮಾದುದು ತನ್ನ ಬಾಳೆ ಪಿತೃವಧೆಯೊಳೀ ಕಾಯಮಂ 
ಬಿಡುವೆನೀಗಳೆ (ಜೈಮಿಭಾ. ೨೩-೬೨); ಮನೋರೋಗದಿಂದ ತೊಂದರೆಪಡುವ ಶಿಕ್ಷಕರಲ್ಲಿ 
೬ ೬ - ಮಕ್ಕಳನ್ನು ಹೇಯವಾಗಿ ಬೈಯುವುದೂ ದಂಡಿಸುವುದೂ ಮೊದಲಾಗುವುವು 
(ಶಿಕ್ತದ. ೬೬೭). ೫. ಕಷ್ಟ; ದುಃಖ; ಅಳಲು: ಹಿಂದೆ ನಾನಾಯೋನಿಯಲ್ಲಿ ಬಂದೆನೆಂಬ 
ಹೇಯ!ಪಾಠಾಂ. ಹ)ವಿಲ್ಲ (ಬಸವ. ೧೭); ಯೌವನವಿಕಳತೆಯಂ ಮುಪ್ಪಿನಾ ಹೇಯಮಂ 
ಸಾವ್‌ ನಿರೋಧ ಸ್ತೋಮುಮಂ ಕಂಡಲಸಿದೆಂ (ರಕ್ತಾಶ. ೪೨). ೬. ದುಃಖಕ್ಕೆ 
ಕಾರಣವಾದುದು; ಕಷ್ಟಕ್ಕೆ ಮೂಲವಾದುದು: ಲಲನೆಯರ ಮಾತುಗಳು 
ನಟನಾವಳಿಗಳುಂ ದೃಷ್ಟಿಗಳ ಭಾವಂಗಳು ಬಲಿಯ ಹೇಯಂಗಳಲ್ಲದೆ ಸೌಖ್ಯತರವಹುದೆ 
(ಬಸಪು. ೪೦-೭೭). ಪಿ. ಜುಗುಪ್ಸೆ; ಅಸಹ್ಯ; ಹೇಸಿಕೆ: ಹೇಯಂ ಮಾಯವಾಗೆ ಸತ್ವಂ 
ಸತ್ವಂಗಿಡೆ . . . ಪಾಸಚೆಯೊಳ್‌ ಕೂಸನಪ್ಪಳಿಸಿ (ಜಗವ. ೨-೫೩); ಹೇಯವಿದು ದೈತ್ಮಲಿರ 
ತನು ಪರಕೀಯ್ಕದಶುಚಿಯಶುದ್ಧದಾಗರ (ನಿಭಾಗ. ೭-೬-೯). ಆ. ಲಜ್ಜೆ; ನಾಚಿಕೆ: 
ಹಡದವ್ವ ಹೇಯ ಇಲ್ಲೇನ ನಿನಗೇಟ (ಕುಮಾಸಾಂ. ೨೫೩); ಆ ನಾಯಕ ಬ್ರಹ್ಮನ್‌ 
ಅನುಯಾಯಿಗಳು ನಾವೆಲ್ಲ ಹೇಯವದರೊಳಗೇನೊ (ಮಂಕುಕ. ೬೦೨). ೯. ಬಹುದೂರ; 
ಬಹಳ ಅಂತರವಿರುವುದು. ೧೦. ಕೋಪ; ಸಿಟ್ಟು. ೧೧. ದೃಷ್ಟಿಗೆ 
ಗೋಚರವಾದುದು. ೧೨. ಹತ್ತಿರ; ಸಮಾಪ. ೧೩. ಮನೋವಿಕಲ್ಪ; 
ಚಿತ್ತಚಾಂಚಲ್ಕ. ೧೪. ನಿಷ್ಠುರ; ಕಠಿಣ: ""ದುಃಖಮಾಸನ್ನ ನಿಷ್ಠುರ ಪ್ರತ್ಯಕ್ಷ 
ಮನೋವಿಕಲ್ಪಮತಿ ದೂರಂಗಳ್ಲೆ ಹೇಯಾಹ್ಹಯಂ'' (ನಾನಾರ. ೧೩೮). ([ಸಂ.) 


ಹೇರ್‌, 'ಪಿರ್ಲಿ' ನೋ. 

ಹೇರ್‌ "ಪೇಜ್ಮು' ನೋ. 

ಹೇರ (ನಾ). ಚಾರ; ಸೇವಕ: "ಗುಪ್ತಹೇರ' ಪರಾ. [೬ ಸಂ. ಹೇರಕ] 
ಹೇರಂಡ (ನಾ). ಹರಳುಗಿಡ; ಔಡಲದ ಗಿಡ: ಹೇರಂಡದ ಬಿತ್ತವ ತುಳಿದು ವಾರಿಯ 


ಕಲಸಿ ಬೇಯಿಸಿದಲ್ಲಿ ವಾರಿ ಬೇಜ್‌ ತಾ ಬೇಯಾದ ಭೇದವೆ ಬಲ್ಲರೆ ಇಷ್ಟಲಿಂಗ ಸಂಬಂಧಿ 
(ಮೋಳಿಮಾ. ೧೩೦-೫೦೫); ಹೇರಂಡದ ಘಟ ಫಲವ ಗ್ರಹಿಸಿ ಫಲ ಪಕ್ವಕ್ಕೆ ಬಂದಲ್ಲಿ 
ಭಿನ್ನವಾಗುತಲೆ ಬಿಣ್ಣುವ ತೆಅದಂತೆ (ಸಕವ. ಕ. ಗ, ೧೯-೪೬). [ಆ ಸಂ. ಏರಂಡ| 


ಹೇರಂಬ (ನಾ). ೧. ಗಣಪತಿ; ವಿನಾಯಕ: ""ಹೇರಂಬು, ಲಂಬೋದರ: . . . 


ಎಫ್ನರಾಜಃ - ಈ ೯ ಬೆನಕನ ಪೆಸರ್‌'' (ಹಲಾಯು. ೪-೧೯); ಇಂದುಶಿಲೆಮಂಟಪದಿ 
ಹೇರಂಬ ರೋದಿಸಲ್‌ ಕಂದ ಬಾಬಾ ಎನಲ್‌ (ಭಾವಚಿಂ. ೩-೧); ಹೇರಂಬನಾದಿ 
ಯಾಗಿರ್ಪ ನಾನಾಪ್ರಮಥವೀರರೆಲ್ಲಂ ಶಾಬರವನುಳಿದು ನಿಜರೂಪಿನಿಂ ಹರನ 
ಬಳಸಿರಲ್ಕೆ (ಚೆಬಪು. ೫೩-೬೧). ೨. ಎಮ್ಮೆ. (ಸಂ. 


ಹೇರಂಬಜನಕ (ನಾ). ಗಣಪತಿಯ ತಂದೆ; ಶಿವ: ತ್ತೃಂಬಕ ಜಯಜಯ . . . 


ಹೇರಂಬಜನಕ ಜಿತಕುಸುಮಶರಾ (ಶಬಶಂ. ೪-೧೦೨); ಕುಂಭಸಂಭವ ಚಂಡಿಕಾಧವ 


ಸ್ಕಂದಹೇರಂಬಜನಕಾಂಬುಜಾರಿ (ಎಕೋಪು. ೧-೫). [ಸಂ.] 


ಹೇರಂಬಪಿತ (ನಾ). ಎ ಹೇರಂಬಜನಕ: ಹೇರಂಬಪಿತನಂ ಪ್ರದಕ್ಷಿಣಗೆಯ್ದವಂ 


ಗಲ್ಲದೇ . . . ಸೌಖ್ಯವನ್ಮರ್ಗೆ ದೊರೆಯಲಹುದೇ (ಗುರುಚಾ. ೭-೯೭). 
[ಸಂ. ಹೇರಂಬಪಿತೃ] 


45 | ಹೇರಂಬು (ನಾ). ನಿಡಿದಾದ ಬಾಣ; ದೊಡ್ಡ ಸರಳು: ಹೇಟ್‌ದ ಹೇರಂಬುಗಳನಿಕ್ಕಡಿ 


ಮಾಡಿ (ಮೋಹತ. ೩೮-೪೭). (ಹೇರ್‌, (< ಪಿರಿದು,) + ಅಂಬ್ಬು] 


ಹೇರಕ 


ಹೇರಕ (ನಾ). ಗೂಡಚಾರ; ಬೇಹುಗಾರ. 

ಹೇರಡವಿ "ಪೇರಡವಿ' ನೋ. 

ಹೇರಣಿ (ನಾ). ದೊಡ್ಡಸೈನ್ಯ: ವನಿತೆಯರಿರ್ದ್ದರ್‌ . . . ಕಾಮನಂಬು ಕಾಮನ 
ಧನು ಕಾಮನಿರ್ಪ್ವ ಕಾಮನ ಹೇರಣಿ ಕಾಮಪಾಶ(ಮಾ। ನೆನೆಯಿಪ ಕಾಮಮಂತ್ರಮೆನೆ 
(ಸೌಣಇ, ೫೪111. ೨೯೬-೫೦೫ 1168). [೮ ಪೇರಣಿ;] 

ಹೇರಣಿಲ್‌ "ಪೇರಣಿಲ್‌' ನೋ. 

ಹೇರಣಿಲೆ "ಪೇರಣಿಲೆ' ನೋ. 

ಹೇರಳ "ಹೇರಾಳ,' ನೋ. 

ಹೇರಳೆ "ಪೇರೀಳೆ' ನೋ. 

ಹೇರಿಕೆ "ಪೇರಲ್‌ಕೆ' ನೋ. 

ಹೇರಾಚ (ನಾ). ಒಂದು ಬಗೆಯ ಮರ: "ಕುದ್ದಾಲಕಃ - ಹೇರಾಚ'' (ಓಷಧಿ. 
೩೬೭): ""ಚರ್ಮರಿಕ - ಹೇರಾಚ, ಕಂಚಿವಾಳ'' (ಓಷಧಿ. ೫). (7) 

ಹೇರಾಟ "ಹೇಯಾಟ' ನೋ. 

ಹೇರಾನಂದ "ಪೇರಾನಂದ' ನೋ. 

ಹೇರಾನೆ "ಪೇರಾನೆ' ನೋ. 

ಹೇರಾಲ "ಪೇರಾಲ' ನೋ. 

ಹೇರಾಸಡಿ (ನಾ). ದೊಡ್ಡಜಾತಿಯ ಶತಾವರಿಗಿಡ: "“ತುಂಗಿನೀ - ಹೇರಾಸಡಿ'' 
(ಓಪಧಿ. ೭೧). (ಹೇರ್‌, (ಆ ಪಿರಿದು) 4 ಆಸಡಿ] 

ಹೇರಾಸಿ (ನಾ). ದೊಡ್ಡ ರಾಶಿ; ಒಟ್ಟಿಲು: ಕತ್ತಲೆಯ ಸೂರ್ಯನನೊತ್ತಿ 
ತಹ ದಿನವಾಯ್ತಲಾ (ಕುವ್ಮಾರ್ರೋ. ೨-೬೯). (ಹೇರ್‌, (< ಪಿರಿದು) 1 ರಾಸ್ಟಿ! 

ಹೇರಾಸೆ "ಪೇರಾಸೆ' ನೋ. 

ಹೇರಾಳ್ಕ, ಪೇರಾಳ,, ಹೇರಳ (ಗು). ೧. ಅಧಿಕವಾದ; ಅತಿಶಯವಾದ: 
ಹೊತ್ತಿತೆದೆ ಹೇರಾಳತಮದಲಿ ಕೆತ್ತಿದುವು ಮಾಸೆಗಳು (ಕುವ್ಮಾಸ. ೮-೧೨): ಪೌರುಷಾಂಗದ 
ನಿರತಿಶಯವನು ನೋಡು ನೀನೆನುತುರುಪರಾಕ್ರಮಿ ಹೆಚ್ಚಿದನು ಹೇರಾಳರೋಷದಲಿ 
(ತೊರರಾ. ೪-೧೦-೨೭); ನಿನಗೆ ಕೇಳಾರಂಭ ಬೇಡೆಂದು ವಿಘ್ನೇಶ ಹೇರಾಳಂಬ ಕಜ್‌ದು 
ಬೊಬ್ಬಿಲ್‌ದ (ಮೋಹತ. ೩೮-೪೮). (ನಾ). ೨. ಆಧಿಕ್ಕ; ಹೆಚ್ಚಳ: ಇಂದು ಏನುವ 
ನಮಗೆ ತಾರದೆ ಬಂದೆ ಹೇರಾಳದ ಕಡವರಂ ಬಂದುದದು ತಾನೆತ್ತ ಹೋಯಿತು 
(ಬಸಪು. ೨೨-೩೩); ಬಿರಿದ ಬತ್ತಳಿಕೆಗಳ ಸೀಳಿದ ಹರಿಗೆಗಳ ಹೇರಾಳದಲಿ ರಂಜಿಸಿತು 
ರಣಭೂಮಿ (ಕುವ್ಮಾಕ. ೧೫-೩೨); ಸೈನಿಕರಿಗೆ ಹೇರಾಳವಾದ ಧನವನ್ನು ವಸ್ತ್ರಾಭರಣ 
ಗಳನ್ನು ಕೊಟ್ಟು ಹುರಿದುಂಬಿಸಿದನು (ಶ್ರೀರಾಯ. ೧೨೪). ೩. ಶೌರ್ಯಾಡಂಬರ; 
ವಿಜೃಂಭಣೆ: ಹೇರಾಳದಲಿ ಹೊಕ್ಕೆಚ್ಚನಾ ಪಾರ್ಥ (ಕುವ್ಮಾದ್ರೋ. ೧-೬೯); ರಾಯನ 
ಬಲದ ಮನ್ನೆಯರ ಪಾಯಿದಳದ ಹೇರಾಳವನಂದಾ ರಾಯಕುವರ ನೋಡಿದನು 
(ಕುರಾಸಾಂ. ೧೩-೫೧). ಗ ಪೇರಾಳ್ಮ: ೨. ಸುಭಟರ ಪೆಣದ ಪೇರಾಳದಿಂ (ಪಾಠಾಂ. 
ಳಿಂದ! ಭೀಕರಮಾದುದಾ ರಣಭೂಮಿ ನೋಳ್ಪರ ಕಣ್ಣೆ (ಕುರಾಸಾಂ. ೧೨-೮೪). ಹೇರಳ: 
೨. ನಿನಗೆ ಹೇರಳವಾಗಿ ಮುನಿಯೆ ತಿಳಿಪುವನೆ ಜಾಣಂ (ಚೆಬಪು. ೧೦-೫೨); ಸಕಲ 
ಭೂಮಂಡಲವನ್ನು ಜಯಿಸಿ . . . ಹೇರಳವಾದ ಧನಗಳನ್ನು ಸಂಪಾದಿಸಿದೆನು 
(ಕೃವಾಸ. ೫೮). "ಪಿರಿದು,', "ಹೆಚ್ಚಳ' ಪರಾ. 

(ದೇ. ॥ ತಮಿ. ಏರಾಳಮ್‌; ತುಳು ಹೇರಳ; ತೆಲು. ಏರಾಳ] 

ಹೇರಾಳ್ಕ (ಅ). ಹೆಚ್ಚಾಗಿ; ಅಧಿಕವಾಗಿ; ಅತಿಶಯವಾಗಿ: ಹೇರಾಳ 
ಉಣಲುಡಲುಳ್ಳವರ ಕೊಡಲುಳ್ಳವರಿಗೆಅಗಿ ಬಾಳು (ಒಸಪು. ೨೩-೩೮); ಮೊಗದೋಜುಗಳ 
ಪೂರಾಯಘಾಯದ ತಾಜುಥಟ್ಟಿನ ಹೆಣನ ಮೆದೆ ಹೇರಾಳ ರಂಜಿಸಿತು (ಕುವ್ಮಾದ್ರೋ. 
೧೦ ೬); ಕಂತುಕೇಳಿಯನೊಲಿದಿತ್ತು ಸಂತಸವನು ಪುಟ್ಟಿಸಿ ಹಣವನು ಹೇರಾಳೋರಂತೆ 
ತೆಗೆದಳವನಿಂದ (ಕಂನವಿ. ೨-೧೦೬). [< ಹೇರಾಳ,] 

ಹೇರಾಳಿಸು (ಕ್ರಿ). ಅಧಿಕವಾಗು; ಮಿತಿಮಾರು: ರುಧಿರದ ಹರಹು ಹೇರಾಳಿಸಿತು 
(ಕುವ್ಮಾಭೀ. ೪-೧೬); ಕೆಲಿಶಲ್ಮ . . . ರಥವೇಟ್‌ದನು ನೆಲ ಹಿಳಿಯೆ ಹೇರಾಳಿಸಿತು 
ಬಹುವಿಧವಾದ್ಕನಿರ್ಫೊೋಷ (ಕುವ್ಮಾಕ ೮-೨೪). [ಹೇರಾಳ, +- ಇಸು) 


[ಸಂ.) 


೮೯೬೬ 


ಹೇರೊಬ್ಬೆ 


ಹೇರಾಳು "ಪೇರಾಳ್‌' ನೋ. 

ಹೇರಿಕ (ನಾ). ಎ ಹೇರಕ: '"ಯಥಾರ್ಥವರ್ಣಃ; ಮಂತ್ರಜ್ಞ; ಸ್ಪಶಃ, ಹೇರಿಕ: - ಈ ೪ 

[ಸಂ.) 

ಹೇರಿಗ (ನಾ). ಎ ಹೇರಕ: ""ಯಥಾರ್ಥವರ್ಣ; ಮಂತ್ರಜ್ಞ,;, ಸ್ಪಶಃ, ಹೇರಿಕ: - ಈ ೪ 

| ಹೇರಿಗಂ'' (ಹಲಾಯು. ೭೦-೨೭೧); ಹೇರಿಗ ಲಾಳ ಸಂಧಿವಿಗ್ರಹದ ಮಹಾಪದವಿಯ 
ಸಿರಿಕರಣದ . . . ಕೇಶವದೇವಂ (ಎಇ. x೪1. ೪೭-೨೧; 1147); ಚರರಿಂ ಹೇರಿಗರಿಂ 
ಸ್ವಕೀಯ ಪರಕೀಯ ಪ್ರಾಜ್ಮಮಂ ರಾಜ್ಮಮಂ ಪರಿಕಿಪ್ಸಂತುಟೆ (ಅನಂಪು. ೬-೬೭): 
ಹೇರಿಗರು ಸೇನಬೋವರು ಮಂತ್ರಜೀವಿಗಳು . . . ಬಹು ಸೇವಕರಿರ್ದರಲ್ಲಲ್ಲಿ 
(ಭರಚ. ೧-೬೫). (1ಇ ಸಂ. ಹೇರಿಕ] 

ಹೇರಿಗಿತ್ತಿ (ನಾ). ಗೂಢಚಾರಿಣಿ; ಬೇಹುಗಾತಿ: ಕುಲ್‌ತ ತಾಣದೊಳು ತವಕದೆ 
ಜೋಡರೊಳ್ಳೆರೆವ ಹರಳೆಗಿತ್ತಿಯರು ಮದನನ ಹೇರಿಗಿತ್ತಿಯರು ಕಾಣಿಸಿದರು 
(ಸೌಂದಪು. ೧೭-೪೬). [ಹೇರಿಗ ೬ - ಇತ್ತಿ) 


ಹೇರಿಗಂ'' (ಹಲಾಯು. ೭೦-೨೭೧). 


|ಹೇರಿಜೆ (ನಾ). ಒಂದು ಬಗೆಯ ಮರ: ಹೇರಿಜೆಯೆಲಚಿ ತಂಡಸಿ ಮುಳ್ಳುಬೇಲಿಗಳ್‌ 


ಸೇರಿ ಮುಟ್ಟಿಹುವಾಗಸವನು (ಕಂನವಿ. ೧೮-೩೫). 

ಹೇರಿಟ್ಟಿ "ಪೇರಿಟ್ಟೆ' ನೋ. 

ಹೇರಿಲ್‌ (ನಾ). [ಗಣಿತ] (7): ಧಾರುಣಿಯ ನಾಲ್ಕು ಭುಜಗಳು ಸೇರದೆ ಕಿಟ್‌ದಾಗಿ 
ಬೇಟ ಹೋಗಿಹ ಕೆಯ್ಕಂತಾರೈಯೆ ಹೇರಿಲೆನಿಪುದು (ವ್ಯವಹಾ. ಕ್ಷೇತ್ರ. ೧೫). [?] 

ಹೇರಿಸು "ಪೇಜ್‌ಸು' ನೋ. 

ಹೇರಿಳೆ "ಪೇರೀಳೆ' ನೋ. 

ಹೇರೀಚಲು (ನಾ). ದೊಡ್ಡ ಜಾತಿಯ ಈಚಲುಮರ: ನೆಲದಾಳ್‌ ದಾಗುಡಿ 
ಹೇರೀಚಲು . . . ಸತಕ್ರಪಾನಂ ವಿಷಹಂ (ಖಮದ. ೫-೯೬). 

(ಹೇರ್‌, (ಆ ಪಿರಿದು) 1 ಈಚಲು (ಆ ಈಂಚಿಲ್‌)] 

ಹೇರೀಟಿ "ಪೇರಿಟ್ಟಿ' ನೋ. 

ಹೇರೀಳೆ "ಪೇರೀಳೆ' ನೋ. 

ಹೇರ್ಕು "ಪೇಲು' ನೋ. 

ಹೇರ್ಕು "ಪೇಟ್ಮು' ನೋ. 

ಹೇರುಕಾರ "ಹೇಜುಕಾಅ' ನೋ. 

ಹೇರುಡು "ಪೇರುಡು' ನೋ. 

ಹೇರುದ್ದು (ನಾ). ಒಂದು ಬಗೆಯ ದಪ್ಪಜಾತಿಯ ಉದ್ದು: ""ರಾಜಮಾಷಃ - 
ಅಲಸಂದೆ, ಹೇರುದ್ದು'' (ಓಷಧಿ. ೧೩೮). 

(ಹೇರ್‌, (ಆ ಪಿರಿದ್ಕು) * ಉದ್ದು (ಆ ಉಟ್ಟು)! 

ಹೇರುರ "ಪೇರುರ' ನೋ. 

ಹೇರೂರ್‌ "ಪೇರೂರ್‌' ನೋ. 

ಹೇರೆಕ್ಕೆ (ನಾ). ಎಕ್ಕೆಗಿಡದಲ್ಲಿ ಒಂದು ಬಗೆ; ದೊಡ್ಡವಕ್ಕೆ : ಹೆಮ್ಮಿಟಲಿ ಹೇರೆಕ್ಕೆ 
ರಮ್ಮದ ರಸದಾಳಿ ಒಮ್ಮಾನದರ್ಧ ಉದಕಕಷಾಯದಿಂ ಕೆಮ್ಮೆಲ್ಲ ಕೆಡುಗು (ಸರ್ವಜ್ಞ. 
೨೦೨೪). (ಹೇರ್‌, (« ಪಿರಿದು) * ಎಕ್ಕೆ] 

ಹೇರೆತ್ತು (ನಾ). ಭಾರವನ್ನು ಹೊರುವ ಎತ್ತು: ಹೇರೆತ್ತುಗಳ ಮೇಲೋ ಕತ್ತೆಗಳ 
ಮೇಲೋ ದಿನಸುಗಳನ್ನು ದೂರದೂರ ಸಾಗಿಸುವುದು ಹಿಂದಿನ ರೂಢಿಯಾಗಿತ್ತು 
(ಬಾಲಪ್ರ. 1 ೨೭೪); ಹೇರೆತ್ತಿನ ವ್ಯಾಪಾರಮಾಡುತ್ತಿದ್ದ ಹೆಂಗಸೊಬ್ಬಳು . . . ಹರಕೆ 
ಮಾಡಿಕೊಂಡಳು (ನನ್ನೂರು. ೧). [ಹೇರು, (ಆ ಪೇಜು) 4 ಎತ್ತು (ಆ ಎಟ್ಟು,)] 

ಹೇರೊಡಲ್‌ "ಪೇರೊಡಲ್‌' ನೋ. 

ಹೇರೊಡಲ (ನಾ). ದೊಡ್ಡ ಹೊಟ್ಟೆಯುಳ್ಳವನು; ಗಣಪತಿ: ಕಡುಕರುಣಿ 
ನೀನೆಂದರಿತು ಹೇರೊಡಲ ನಮಿಸುವೆ ನಿನ್ನಡಿಗೆ (ಜಗದಾ. ೨೮೬). 

[ಹೇರೊಡಲ್‌ (ಆ ಪೇರೊಡಲ್‌) + - ೪, 
ಹೇರೊಡಲು "ಪೇರೊಡಲ್‌' ನೋ. 
ಹೇರೊಬ್ಬೆ "ಪೇರೊಟ್ಟ್‌' ನೋ. 


i 


ಹೇರೊಲೆ 


ಹೇರೊಲೆ (ನಾ). ದೊಡ್ಡ ಒಲೆ; ಭಾರಿಯಾದ ಒಲೆ: ಹೇರೊಲೆಗೆ ಶಾಶ್ವತವಾಗಿ 
ಹೂಳಿಬಿಟ್ಟಿದ್ದ ಭಾರಿಯ ಹಂಡೆಯಲ್ಲಿ . . . ಮುರು . . . ಕುದಿಯುತ್ತಿತ್ತು 
(ಮಲೆಮ. 6೪೯). (ಹೇರ್‌, (< ಪಿರಿದ್ಕು) * ಒಲ್ಲೆ] 

ಹೇರೌಡಲ (ನಾ). ದೊಡ್ಡಜಾತಿಯ ಹರಳುಗಿಡ : "“ಮಹೇರಂಡ: - ಹೇರೌಡಲ'' 
(ಓಷಧಿ. ೧೧೮). [ಹೇರ್‌ (ಆ ಪಿರಿದ್ದು) 4 ಔಡಲ (ಆ ಅವುಡಲ)) 

ಹೇಲನ, ಹೇಳನ (ನಾ). ೧. ತಿರಸ್ಕಾರ; ಅನಾದರ; ಅಲ್ಲಗಳೆಯುವಿಕೆ. 
೨. ಶೃಂಗಾರಚೇಷ್ಟೆ ,- ವಿಲಾಸ. ಹೇಳನ: ೧. ಕೋಳುಹೋದುದು ನಿಮ್ಮ ಶಿರಿ 
ಮುನಿಹೇಳನಕೆ ಕಾಲೂಲ್‌ದಡೆ ಸುರಪಾಲಪದವಿಯಲಹಿತರವಧರಿಸಿದೆನು ತಾನು 
(ನಿಭಾಗ. 6-೬-೧೨); ಕೊಟ್ಟುದ ಕೊಂಡುದ ಹೇಳನ ಮಾಡೊ ಕನಿಷ್ಠನ ಸೇರಿದರೇನುಂಟು 
(ಪುರಂದ. ೧-೧೨೪-೨); ದೊರೆಯು . . . ಅವಳ ನಡತೆಯನ್ನು ಹೇಳನದಲ್ಲಿಯೂ 
ಹಾಸ್ಮದಲ್ಲಿಯೂ ಕೊನೆಗಾಣಿಸುತಾ ಇದ್ದರು (ಪೇಟೆಮಾ. ೧೯). ೩. ಅಪಹಾಸ್ಕ; 
ಅಣಕ; ಚೇಷ್ಟೆ: ದೃಷ್ಟಿಚುಕ್ಕೆಯದೊಂದನೆಲ್ಲ ಚೆಂದಂಗಳ್ಗಮಿಟ್ಟಿಹನು ಪರಮೇಷ್ಠಿ, 
ಶಶಿಗೆ ಮಶಿಯವೊಲು ಗುಟ್ಟೇನೊ? ರಕ್ಷೆಯೋ? ಸಿಂಗರವೊ? ಹೇಳನವೊ? ಮಷ್ಟು 
ಸೃಷ್ಟಿಗೆ ಬೊಟ್ಟು (ಮಂಕುಕ. ೪೪೭). ಸಂ.) 

ಹೇಲಾಗತಿ (ನಾ). ಲೀಲೆ; ವಿನೋದ; ವಿಲಾಸ: ದ್ಕೋತಾಲಂಕೃತಕೌಸ್ತುಭನಂ 
ಹೇ(ಪಾತಾಂ. ಲೀ]ಲಾಗತಿರುಚಿರಪೀತಪಟನಂ ಕಂಡಳ್‌ (ಜಗವಿ. ೧೧-೩೦). ([ಸಂ.] 

ಹೇಲಾಸಾಧ್ಯ, ಹೇಳಾಸಾಧ್ಮ (ನಾ). ೧. (ಆಟದಂತೆ) ಅನಾಯಾಸವಾಗಿ 
ಜಯಿಸಲು ಸಾಧ್ಯ ನಾದವನು: ಅಣುವಂ ಬಂದು ವನಭಂಗಮುಮಂ 
ಲಂಕಾದಹನಮುಮಂ ಮಾಟ್ರುದಂತಾದೊಡೆ ರಾವಣಂ ಪೊಜಮಡುಗುಮಾತಂ ಹೇಲಾ 
(ಪಾಕಾಂ. ಪೇಟಾ] ಸಾಧ್ಯನಕ್ಕುಂ (ಕಗವಿ. ೩೫-೨೪); (ಚಾವುಪು ೩೧೨ ನೋ). ಹೇಳಾಸಾಧ್ಯ: 
೨. ಆಟದಷ್ಟು ಸುಲಭಸಾಧ್ಯವಾದುದು: ಆ ವಿರಾಟನ ಮಂಡಲಂ ಗೋಮಂಡಲ 
ದಂತೆ ಹೇಳಾಸಾಧ್ಯಮಾಗಿ ಕೈಗೆ ವರ್ಕುಂ (ಪಂಪಭಾ. ೮-೮೩ ವ); ಶಿಶುಪಾಳನೊ ತಾನೆನಿಸಿ 
ನೆಗಟ್ಹ ನರಗನ ತಲೆ ತನ್ನಾಳಾಳ ಕಯ್ಲೆ ವನ್ಹುದು ಹೇಳಾಸಾಧ್ಯದೊಳ್‌ ಗಂಗಚೂಡಾ 
ಮಣಿಯಾ (ಎಕ. 1. ೫೯-೯೬;೨74). ([ಸಂ.] 

ಹೇಲಿ (ನಾ). ಸೂರ್ಯ; ನೇಸರು. (ಸಂ. 

ಹೇಲ್ಮು "ಪೇಲ್‌,' ನೋ. 

ಹೇಲ್ಮು "ಪೇಲ್ಮ್‌' ನೋ. 

ಹೇಲುಕಸ (ನಾ). ಒಂದು ಬಗೆಯ ಸಸ: (6. (?] 

ಹೇಲುಸುಂಡೆ (ನಾ). ಒಂದು ಬಗೆಯ ಸಸ್ಮ: (ಮೈಔಗಿ ೭೭-೧೫೮೬). (9 

ಹೇಲೆ, ಹೇಳೆ (ನಾ). ೧. ತಿರಸ್ಕಾರ; ಅನಾದರ. ೨. ಶೃಂಗಾರಚೇಷ್ಟೆ. 
೩. ಸಂತೋಷ; ವಿಲಾಸ; ವಿನೋದ. ೪. ಸಂಪತ್ತು; ಐಶ್ವರ್ಯ. ೫. ಅವಕಾಶ; 
ಆಸ್ಪದ. ಹೇಳೆ: ೧. ""ಹೇಳಾ, ಅವಹೇಳಾ, ಲೀಢಾ, ಅವಜ್ಞಾ, ಅವಲೀಢಾ - ಈ ೫ 
ಲೀಲೆ'' (ಹಲಾಯು. ೧೧೮-೩೦). ೨. ""ಹೇಳಾ, ವಿಳಾಸ, ಬಿಬ್ಬೋಕ;, ಲೀಲಾ, ಲಲಿತಂ, 
ವಿಭ್ರಮ;- ಇವು ಮೊದಲಾದುವು ಸ್ತ್ರೀಯರ ಭಾವಂಗಳ್‌'' (ಹಲಾಯು. ೧೫-೮೯); 
ಶೃಂಗಾರ ಮನೊಲ್ಹಾಂತು ದ್ಕೋಶಿಸಿದೊಡೆ ಸಲೆ ಕಾಂತಂ ಪೆಸರಿಂದೆ ಹೇಳೆಯೆಂಬುದು 
ಸಲ್ಲು 0 (ರಸರ. ೧-೨೧ ಸೂತ್ರ). ೩. ""ಅವಲೀಲೆ ಲೀಲೆಯವಜ್ಞೆ ಹೇಳಾವಹೇಳಾಖ್ಕ ಮದು 
ಹರುಷಮಕ್ಕುಂ'' (ಮಂಗರಾ. ೧೨೯-೧೩); ಭಿಕ್ನಾಯೆನಲು ಖೂಳ ಕುದುರೆಗೆ ಕುದಿವ 
ಮಡ್ಡಿಯಂ ನೀಡಿಸಲು ಹೇಳೆಯೊಳು ಸವಿದು (ಗುರುಚಾ. ೨-೭); ಅಣ್ಣ ಬೊಮ್ಮಣ್ಣನು 
ಹೇಳೆಯೊಳು ತನ್ನೊಡನೆ ಬರಲು (ರಾಘಚೆ. ೧-೨೬). ೪. ""ಸಿರಿ ಸಿಂಗರಂ ಪಳಿವು ಮುರಿ 
ಪ್ರಸ್ತಾವ ಹೇಳಾಂಕಿತಂ'' (ನಾನಾರ. ೧೦೯). ೫. ""ಪ್ರಸ್ತಾವದಲ್ಲಿಯುಂ ಹೇಳಾಯೆಂಬುದು'” 
(ಹಲಾಯು. ೧೪-೧೯). (ಸಂ. ಹೇಲಾ। 

ಹೇವ, ಹೇವೆ, ಹೇಹ (ನಾ). ೧. ಜುಗುಪ್ಸೆ; ಅಸಹ್ಮ : ಶ್ರಾವಕರಾದೊಡೆ ಸಾಲ್ಲುಂ 
ಹೇವಂ ತನಗಿಲ್ಲ (ಸಮಪ. ೧೩-೨೬); ಧ್ರುವನು ಮಲತಾಯೆನಿಪ್ಪಾ ಸುರುಚಿ ಬಯ್ಕೆ 
ಹೇವವ ತಾಳು ಶಿವನ ಮೆಚ್ಚಿಸಿ ಬೇಜ್‌ ಲೋಕವಂ ಪಡೆದು (ಹಚಕಾ. ೧೦-೧೯); ಕೊನೆಗೆ 
ನನಗೆ ಫಕ್ಕನೆ ವಿವೇಕ ಮೂಡಿ ಎಚ್ಚರವಾಯಿತು. ನನ್ನ ಬಗೆಯು ನನಗೇನೆ ಹೇವವಾಯಿತು 
(ನಾಗಕಾ. ೨೮). ೨. ವೃಥೆ; ದುಃಖ; ಆಳಲು: ಕದನಮುಖದಲ್ಲಿ ಹೇವ ವೀರರೊಳಿಲ್ಲಲಾ 


೮೯೬೭ 


ಹೇವಮಾರಿ 


(ಕುವ್ಮಾಭೀ. ೩-೩೪); ದೇವನೆ ನಿಮ್ಮಿಂದೆನ್ನಯ ಹೇವಂ ಹರಿದತ್ತು (ದಶಾವ. ೮-೧೪೦); 
ಆವಾವ ಜೀವವನು ಹೇವವಿಲ್ಲದೆ ಕೊಂದು ಸಾವಾಗ ಶಿವನ ನೆನೆದಿಹರೆ ಅವ ಬಂದು 
ಕಾವನೇ (ಸರ್ವಜ್ಞ. ೯೫೨). ೩. ಹಗೆತನ; ವೈರ; ದ್ವೇಷ: ತರುಣಿಯರ 
ಮೋಹಕದಲುಟ್‌ ಮತ್ಸರಿಸದವರಾರರಸ ಹೇವದ ಹುರಿ ಬಲಿದುದೀತಂಗೆ (ತೊರರಾ. 
೪-೨-೨೫); ಭಸ್ಮನೆಂಬ ಖಳ ಹೇವದಿಂ ಬಿಡದೆ ಬೆನ್ನಟ್ಟಲವನಂ ಮುಬ್‌ದು (ನಂದಿಮಾ. 
೧೦-೪೯). ೪. ರೋಷ; ಕೋಪ: ಹೇವದಲಿ ಕೆಡಹಲ್ಕೆ ಬೀಳ್ವರು (ಕೋಗಯ. ೨೧-೬); 
ಕಾಲನೀ ಪುರುಹೂತ ಹಿಂಗಿದನೆಂಬ ಹೇವದೊಳಾತುನಿಂದೆ ಕಾಲುರ್ಸುಂಭನ ಗೆಲಿದ 
ಗರ್ವದಲಿ (ಅಂಬಿಕಾ. ೧೭-೬೭); ದ್ವಾರಪಾಲಕನ ಮಾತು ಕೇಳಿ ವೇಣುಗೋಪಾಲರ 
ಹೇವ ಕೆರಳಿತು (ಇಪ್ಪಕ. ೩೦೧). ೫. ನಾಚಿಕೆ; ಲಜ್ಜೆ: ತಾವು ಷಡುರಥರೊಬ್ಬ ಹಸುಳೆಯ 
ಹೇವವಿಲ್ಲದೆ ಕೊಂದರೋ (ಕುವ್ಮಾದ್ರೋ. ೬-೬೩); ಹೇವವೆಲ್ಲಿಹುದಯ್ಕ ವೈಕುಂಠಪತಿಗೆ 
(ಪುರಂದ. ೧-೧೦೬-೧); ಈ ಲೋಕಮಂ ರಕ್ಷಿಸುವನೆಂಬ ನುಡಿ ಹೇವವಲ್ಲವೆ ತನಗೆ 
(ಚೆಲಪು. ೩೫-೩೨). ೬. ಸ್ವಾಭಿಮಾನೆ; ಆತ್ಮಗೌರವ: ಹೇವವುಳ್ಳರೆ ಭೀಮಪಾರ್ಥರ 
ನೀವು ಕೊಲುವುದು ಮೇಣು ರಣದಲಿ ಸಾವುದು (ಕುಮ್ಮಾದ್ರೋ. ೧೫-೧೨); ಜಾವಕ್ಕೆ 
ಬದುಕುವರೆ ಹೇವಕ್ಕೆ ಬದುಕುವದು (ಸರ್ವಜ್ಞ. ೨೯೨); ಕಿಟ್ಟಿಯಿಂದ ಅಗಲಿದರೆ, ತನ್ನ 
ಹೇವವೇನು ಉಳಿಯಿತು? (ಗಂಮಯು. ೧೫೫). ೭. ಹುರುಡು; ಸ್ಪರ್ಧೆ; ಪೈಪೋಟಿ: 
ಸತ್ಮವಚೋವಿಲಾಸನು ಕಲಿಹರಿಶ್ವಂದ್ರಾವನಿಪನೆನಲವನಸತ್ಮದ ಕುಲತಿಲಕನೆಂದು 
ಹೇವವಿಬ್ಬರಿಗಾ ಪ್ರತಿಜ್ಞಾಭಾವದಲಿ ಬಲುಹಾಯ್ತು (ತೊರರಾ. ೩-೨-೨೬); ಆಟ 
ಬಂದರೆ ತಾನೇ ಹೇವ, ಹೀಗಾಗಿ ಆಟದಲ್ಲಿ ನನಗೆ ಶ್ರದ್ಧೆ ಕಡಿಮೆ (ಹಾಸುಹೊ. ೨೨). 
ಆ. ಅವಮಾನ; ಹೀನಾಯ: ಖೋಯೆಂದು ತಜುಬಿದರ್‌ ಖಳರಜೇಂದ್ರಾದ್ಕರ 
ಪಲಾಯನದ ಹೇವಮಂ ಕಂಡನೀ ವಿಷ್ಣು . . . ಮಾಯಾಂತನು (ಚಿಬಪು. ೪೯-೪೦). 
೯. ರೋಗ; ವ್ಯಾಧಿ. ಹೇವೆ: ೨. ದೇವನಿವರನು ಕಾವ ಭರದಲಿ ನಾವು ಒಲಿದೊ 
ಡಾವ ಪರಿಯಲಿ ಹೇವೆ ತಪ್ಪುವುದೆನುತ ಚಿಂತಿಸುತಿರ್ದ ಮನದೊಳಗೆ (ಕುವ್ಕಾಸ. ೫-೪೦). 
ಹೇಹ: ೧. ಸಿದಲಿಂಗೇಶ್ವರಂ ಸಮ್ಮಗ್ಗಾನೋದಯವಾಗಿ ಸಂಸಾರಹೇಹಮಂ 
ಮಾಡಿ ಶರಣುಹೊಕ್ಕ ಸಿಷ್ಠಜನಂಗಳ ನಾಮಪರಿಕ್ರಮಂಗಳಂತೆಂದಡೆ (ಎಕ. x1. 
ಕುಣಿಗ. ೪೯-೨೦; ಸು. 1480); ಅಂತಕನ ಕೈಯಿಂದ ಅರೆದು ಸಣ್ಣಿಸಿಕೊಂಡು ಭವಕ್ಕೆ 
ನೂಂಕಿಸಿಕೊಂಬುದೇ ಅವಸಾನ ಇದನಲ್‌ದು ಇವಕ್ಕೆ ಹೇಹವಂ ಮಾಡು (ಘನವ. ೧೦-೭); 
ಅಂಬುಧಿಯೊಳಗೆ ಸಕಲಮೃಗವಿರಲದ ಕೊಂಬವರಿಗೆ ಹೇಹವುಂಟೆ (ಹರಿಸಾಂ. ೩೩-೬೬). 
೧೦. ಆಹ್ವಾನ. ೧೧. ಮೂಡ; ತಿಳಿಗೇಡಿ. ೧೨. ಬಾವುಟ; ಧ್ವಜ : "ಆಹ್ವಾನ 
ಮೂರ್ಪ ಗದಾ ಹೇಯ ಪತಾಕೆ ದುಃಖಮಿನಿತುಂ ಹೇಹಾ![ಪಾಕಾಂ. ಯಾ)ಭಿಧಾನಂ'' 
(ನಾನಾರ. ೯೬). ೧೩. ತೃಜಿಸುವಿಕೆ: (8)... (ಆ ಏವ] 


ಹೇವಗೆಡಿಸು (ಕ್ರಿ). ಅವಮಾನಗೊಳಿಸು; ಮುಖಭಂಗ ಮಾಡು: ನಾವಲೇ 


ಹೊಲಗವರ ಹೆಂಡಿರ ಹೇವಗೆಡಿಸಿದೆವು (ಕುವ್ಮಾಸ. ೧೬-೧೦); ತಾವು ಭಟರಾದರೆ 
ವಿಭಾಡಿಸಿ ಹೇವಗೆಡಿಸುವುದುಚಿತ (ಕುವ್ಮಾದ್ರೋ. ೧೫-೯). [ಹೇವ + ಕೆಡಿಸು] 


ಹೇವಗೇಡಿ (ನಾ). ನಾಚಿಕೆಯಿಲ್ಲದ ವ್ಯಕ್ತಿ; ಭಂಡವ್ಮಕ್ತಿ: ಹಾವ ಹಿಡಿದು ಹೀಸಿ 


ಕರ ಹುಸಿ ಹೂ!ಜೆಯ] ಹೇವಗೇಡಿ ಹೈಯೆಂದವರವೋವೊ ಹೊರೆದಪೆ (ಶತಸಾಂ. 
೭೮-೧೦೦); ಹೇವಗೇಡಿಗಳಿಗೆ ವಾವಿಯೇನು? ವರಸೆಯೇನು? (ಗಾದೆ). 
(ಹೇವ + ಕೇಡಿ] 


ಹೇವಗೊಳಿಸು (ಕ್ರಿ). ಎ ಹೇವಗೆಡಿಸು: ಪತಿಯೊರ್ಮೆ ಹೇವಗೊಳಿಸಲ್‌ ಮುಳಿಸಿಂ 


ಪ್ರತಿಕೂಲೆಯಾಗದಿರ್‌ (ಶಾಕುಂತ. ೫೬-೯೬). (ಹೇವ “- ಕೊಳ್‌, 4 - ಇಸ್ಕು! 


ಎ | ಹೇವಣಿಗ (ನಾ). ಕಬ್ಬಿಣದ ಕೆಲಸ ಮಾಡುವವನು; ಲೋಹಕಾರ; ಕಮ್ಮಾರ: 


ಹದನೇಟ್‌ ಕಾಯ್ದುರಿವ ಲೋಹದ ಬಟ್ಟಂ ನಿಟ್‌ಸಿ ಹೇವಣಿಗನಡೆಗಲ್ಲಾಗ್ರದೊಳಿಕ್ಕುಲಿಂದೆ 
ಪಿಡಿದೊಡ್ಡಿದನೆನೆ ರವಿಯೆಸೆದನಸ್ತಗಿರಿಮಸ್ತಕದೊಳ್‌ (ಧರ್ಮಪ. ೭-೪೩). (7) 


ಹೇವಮಾರಿ (ನಾ). (ಮೂರ್ಪತನದಿಂದ) ಹಟಮಾಡುವ ವ್ಯಕ್ತಿ; ಹಟಮಾರಿ: 


ನೀನಿಂದುವರೊಲಿದೀಗಗಲ್ಲರೆ ಹಿಂದುಳಿದೊಡಲ್ವಿಡಿದಿಹ ಹೇವಮಾರಿ ತಾನೆಂದಿನಿಯನೆ 
ಬಗೆಗೊಂಡೆಯೊ (ಸೊಬಸೋ. ೧೫-೧೧೬); ಅದಟು ಕೊಳ್ಳದು ರಾಜಸೇವೆಯ ಪದವಿ 
ಪಾತಕ ಫಲವೆನುತ ನೂಕಿದರು ರಢಿ'ವನು ಹಳಿವು ದರ್ಪದ ಹೇವಮಾರಿಗಳು 


ಹೇವಯಿಸು 


(ಕುವ್ಮಾದ್ರೋ. ೬-೨೫); ಹೇಡಿಗಳು ಬರಿ ಹೇವಮಾರಿಗಳು ಬಿಂಸಾದ ರೋಡಿಗರು ನಿಮ್ಮ 
ಸೇನೆಯೊಳಿರ್ದ ಭಟರು (ತುರಂಗ. ೭೩-೧೩). (ಹೇವ 4 - ಮಾರಿ] 

ಹೇವಯಿಸು, ಪೇವಯ್ಸು, ಹೇವಯ್ಸು (ಕ್ರಿ). ಅಸಹ್ಯಪಡು; ಜುಗುಪ್ಸೆಗೊಳ್ಳು: 
ಮುಳಿಸಿಂದ ೫೦: ದಿಂ ಮೂಡಿದನೆನೆಸಿದಡೊಮ್ಮಿಂಗೆ ಹೇವಯಿಸಿ (ಎಕ. (೪, ಕೃಷ್ಣರಾ. 
೧೦-೧೮: 1306). ಹಿ ಷೇವಯ್ಸು: ಎಲೆ ಕಾವೇರಿಯ ವಾರಿ ಕೂಡೆ ಪೊಲಸಾದತ್ತೆಂದು | 5 
ಪೇವಯ್ಸುತುಂ (ಎಕ. ೪, ಬೇಲೂರು. ೫೮-೨೭; 1117). ಹೇವಯ್ಸು: ಎಲೆ ಕಾವೇರಿಯ ವಾರಿ 
ಕೂಡ ಪೊಲಸಾದತ್ತೆಂದು ಹೇವಯ್ಸುತುಂ (ಮೈಆರಿ ೧೯೬೭. ೨೮-೨೫: 1148). 

[ಹೇವ *- - ಇಸ್ಕು) 

ಹೇವಯ್ಸು "ಹೇವಯಿಸು' ನೋ. | 

ಹೇವರ (ನಾ). ಜುಗುಪ್ಸೆ; ಆಸಹ್ಮ: ಹೇ (ಪಾಠಾಂ. ಹೀ] ವರಮಂ ಕ್ಷಣಾಂತರಕೆ 
ತೋರ್ಪ ಸುಖಕ್ಕೊಲವಿಂದೊ ನಾಳೆಯೋ ಸಾವ ಜನಂಗಳೊಳ್ಮಮತೆ ಮತ್ಸರವೀಗಳೊ 
ಬೈಗಿನಾಗಳೊ: . . . ಆತ್ಮತತ್ವಮಂ ಭಾವಿಸಿ ಮುಕ್ತನಾಗಲರಿದಾಯ್ತು (ಅವಶ. ೩೩-೨೯). 
"ಹೇವರಿಕೆ', "ಹೇವರಿಸು' ಪರಾ. (ಆ ಹೇವ। 

ಹೇವರಿಕೆ (ನಾ). ೧. ಎ ಹೇವರ: ನೋವು ಸಮ ಜೀವ ಸಮ ಸಲೆ ಸಾವು ಸಮಂ ನಿನಗೆ 
ಸಕಲಜೀವಕ್ಕೆಂಬುದೆ ಭಾವಿಸಿ ಕೊಲಲುಂ ತಿನಲುಂ ಹೇವರಿಕೆಯ [ಪಾಠಾಂ. ಅವಕರಣೆಯ] 
ಮಾಡು ಮನದೊಳಂ ಶಬರೇಶ (ನನ್ನಚಾ. ೫-೧೭): ಹಳ್ಳಿಗೆ ಹೋಗಿ ಬಂದನಂತರ ತಾನು 
ಬಾಳಿ ಬದುಕಿದ್ದ ಸಮಾಜದ ಬಗ್ಗೆ ನೆಕ್ಸುದೋವನಲ್ಲಿ ಅಸಾಧ್ಯ ಹೇವರಿಕೆ ತಲೆದೋರಿತು 
(ಪುನರು. ೩೨೬). ೨. ತಿನ್ನುವ ಅಪೇಕ್ಷೆಯಿಲ್ಲದಿರುವುದು; ಅರುಚಿ: ಬಾಯಿ 
ಹೇವರಿಕೆ, ಮಲದಲ್ಲಿ ಕಾರಿಣ್ಮ . . . ಅಗ್ನಿವೈಷಮ್ಮ ಇವಿಷ್ಟು ವಾತಪ್ರಕೋಪಲಕ್ಷಣ 
(ವೈದ್ಮಸಾ. 1, ೨೧). |ಹೇವರ 4 - ಇಕೆ] 

ಹೇವರಿಸು (ಕ್ರಿ). ೧. ಜುಗುಪ್ಸೆ ತಾಳು; ಹೇಸು: ಅವರ ಸುಡುನುಡಿಗೆಲ್ಲ ನಾಚಿ 
ಹೇವರಿಸಿ ನಡೆತಂದೊಂದು ಶಿವನಿಳಯಮಂ ಪೊಕ್ಕು (ಸಿದ್ದರಾ. ೮-೧೧); ಆ ವೃತ್ತಾಂತ 
ಮನಾತಂಗಜ್‌ಪಿದೊಡವಂ ಹೇವರಿಸಿ (ಪುಣ್ಮಾಸ್ರ. ೧-೧೦೯ ವ); ದೇವ ರಾಕ್ಷಸಭವದ 
ಬದುಕಿಗೆ ಹೇವ'ರಿಸಿದುದು ಚಿತ್ರ (ತೊರರಾ. ೩-೧೨-೨೧). ೨. ಹಿ೦ಜರಿ; 
ಅಳುಕು; ಹಿಂದೆಗೆ: ಆ ಬೆಕ್ಕು ಬೆರ್ಚಿ ರತಿವರನ ಕೊರಲಂ ಬಿಟ್ಟು ಪೆಣ್ಣಂ |25 


10 


15 


20 


ಹೇವರಿಸದೆ (ಪಾಶಾಂ. ಯಿಸದೆ] ಪಡಿವುದುಂ (ಪುಣ್ಮಾಸ್ರ. ೧೧-೧೨ ವ); ಉರುಳೆಗಡಿದನು 
ಶಲ್ಕನನು ಹೇವರಿಸಲೆಚ್ಚನು ಕೌರವನ (ಕುವ್ಕಾಭೀ. ೬-೧೮); ಭೂವನಿತೆ ದಾನವರ ಭಾರಕೆ 
ಹೇವರಿಸಿ ಬ್ರಹ್ಮಂಗೆ ಮೊರೆಯಿಡಲು (ಅಕ್ರೂಚ. ೧-೯). 
[ಹೇವರ *- - ಇಸ್ಕು. /ತೆಲು. ಏವಗಿಂಚು] 
ಹೇವಹಲುಕ (ನಾ). ಸ್ವಾಭಿಮಾನವಿಲ್ಲದ ಕೀಳುವ್ಮಕ್ತಿ: ಹಿಂದುಗಳೆವರು ಮರಳಿ 
ಮನೆಗಳ ಹಿಂದಣಾಸೆಯ ಹೇವಹಜುಕರಿಗಿಂದು ಮಹನವಮಿ (ಕುವ್ಕಾಕ. ಆ-೨೯). 
[ಹೇವ 3- ಹಜುಕ (ಆ ಪಲುಕ)] 
ಹೇವಿಲಂಬಿ, ಹೇವಿಳಂಬಿ (ನಾ). ಅರುವ ತ್ತು ಸಂವ'ತ್ಸರಗಳಲ್ಲಿ 
ಮೂವತ್ತೊಂದನೆಯ ಸಂವತ್ಸರ. ಹೇವಿಳಂಬಿ: ಮತ್ತಮಾ ವರುಷವೇ ಪ್ರಭವ 
ಆಕ್ಷಯವೆಂದಲುವತ್ತು ತೆಲನಾಗಿಹುದು 
[ಸಂ.] 


. ೬. ೬ ಹೇವಿ[ಪಾಕಾಂ. ಮ]ಳಂಬಿ . . . 35 
(ಎವೇಕ. ೩೨೧); ಹೇವಿಳಂಬಿಯಲುದಿಸಿ, ಅರಳಿದೆ ವಿಳಂಬಿಯಲಿ (೪ನಿಕೇ. ೨೨-೮). 

ಹೇವಿಳಂಬಿ 'ಹೇವಿಲಂಬಿ' ನೋ. 

ಹೇವೆ "ಹೇವ' ನೋ. 

ಹೇಷ (ನಾ). ಕುದುರೆಯು ಕೆನೆತ: "ಹೇಷಧ್ವನಿ' ಪರಾ. (ಸಂ.] 

ಹೇಷಧ್ವನಿ (ನಾ). ಕುದುರೆಯ ಕೆನೆಯುವ ಶಬ್ದ; ಹೇಷಾರವ: ಗಜದ 
ಬೃಂಹಿತರವದ ವಾಜಿವ್ರಜದ ಹೇಷಧ್ವನಿಯ . . . ಗಜಬಜಿಕೆ ಗಾಢಿಸಿತು (ಕುವ್ಮಾಉ. 

1ಸಂ. 

ಹೇಷಾಕೃತ (ನಾ). ಎ ಹೇಷಧ್ವನಿ: '"ಹೇಷಾಕೃತಂ (ಪಾಕಾಂ. ಹೇಷಾಂಕಿತಂ] 
ವಾಜಿತತಿಯಲ್ಲಿ ವರ್ತಿಸಿರ್ಕುಂ'' (ಮಂಗರಾ. ೨೭-೬). (ಸಂ. 

ಹೇಷಾಘೋಷ (ನಾ). ಇ ಹೇಷಾದ್ವನಿ: ಬಂದಿರ್ದುವು ಹೇಷಾಘೋಷ 
ವಿದ್ರಾವಿತರಿಪು ಮಹಿಭೃಚ್ಚಾತುರಂಗಂ ತುರಂಗ೦ (ಪುಷ್ಪಪು. ೫-೧೦). ಸಂ. 


40 


೧೧-೪೧). 


45 


೮೯೬೮ 


ಹೇಸಾಟ 


ಹೇಷಾಧ್ವನಿ (ನಾ). ಎ ಹೇಷಧ್ವನಿ: ದಿನಕರನ ರಥದಶ್ಚದೊಲ್ಮೇದಿನಿಯ ಮೆಟ್ಟಿದಳಿಟ್ಟ 
ಹೇಷಾಧ್ವನಿಗಳಿಂದೊಡೆಹಾಯ್ದು (ಪಶುಭಾ. ೨೨-೫೨). (ಸಂ. 

ಹೇಷಾರವ (ನಾ). ಎ ಹೇಷಧ್ವನಿ: ಇಂದ್ರಾಯುಧಮಂ ಚಂದ್ರಾಪೀಡನೇಟ್‌ 
ದಿಗಂತರಂಗಳೆಲ್ಲಮನಂತಹಯಹೇಷಾರವಂಗಳಿಂ ತೆಕ್ಕನೆ ತೀವೆ (ಕಾದಂಉ. ೫೧೧); 
ಮೇಲುಲಿಯೆ ಹೇಷಾರವಂ ಗತಿಗಮಕವೇ ಪಂಚಧಾರಾವಿಶೇಷಮಾಗೆ . . . ನಡೆಗೊಳ್ಳ 
ಗಿಳಿಗುದುರೆಗಳ ಹಿಂಡು ರಂಜಿಸಿದುವು (ಚಿಬಪು. ೩೫-೯). [ಸಂ.) 

ಹೇಷಾರಸಿತ (ನಾ). ವ ಹೇಷಧ್ವನಿ: ಸದ್ವಾಜಿಬ್ಬಂದದ ಹೇಷಾರಸಿತಕ್ಕೆ 
ಭಾನುರಥದಶ್ವಂ ಬೆಚ್ಚೆ (ವೀರಎ. ೫-೨೨). (ಸಂ) 

ಹೇಷಿ (ನಾ). ಕೆನೆಯುವ ಪ್ರಾಣಿ; ಕುದುರೆ. (ಸಂ. ಹೇಷಿನ್‌] 

ಹೇಷಿತ (ನಾ). ಎ ಹೇಷಧ್ವನಿ: ತುರಂಗಮಹೇಷಿತಘೋಷನಾದಮೊರ್ಮೊದಲೆ 
ಪಯೋಧಿಮಂಥನಮಹಾರವಮಂ ಗೆಲೆ (ಪಂಪಭಾ. ೩-೩೮); ಪ್ರಣವನಾದಾಹತಿಗೆ 
ಗತಿಯಲಿ ಕುಣಿದವಗ್ಗದ ವೇದಹಯ ಹಲ್ಲಣೆಯ ಹೇಷಿತರವಕೆ ಹೆದಅಾೌತು 
ರಾಕ್ಷಸವ್ರಾತ (ಕುವ್ಮಾಕ. ೭-೨೩). [ಸಂ.) 

ಹೇಷಿಸು (ಕ್ರಿ). ಕುದುರೆಯಂತೆ ಕೂಗು,- ಕೆನೆ: ತುರಗಕ್ಕೆ ಮಧ್ಮದಶನೋತ್ಕರ 
ಮುದಯಿಸುಗುಂ ವಿಭಕ್ತಪದನಕ್ಕುಂ ಸುಸ್ವರದಿಂ ಹೇಷಿಸುಗುಂ (ಅಶ್ವಶಾ. ೫-೫). 

[ಹೇಷ * - ಇಸ್ಬು] 

ಹೇಷೆ (ನಾ). ಇ ಹೇಷ: ಹೇಷಾಬೃಂಹಿತಂಗಳ್‌ ವಿಲಯಜಲನಿಧಿಧ್ವಾನಮೆಂಬನ್ನೆಗಂ 
ಭೋಂಕನೆ ಕರ್ಣಾಭ್ಯರ್ಣಮಂ ಸಾರ್ತರೆ (ಪಂರಾಮಾ. ೧೩-೨). (ಸಂ. ಹೇಷಾ। 

ಹೇಷ್ಯ (ನಾ). ಅಪಶಕುನ; ದುರ್ನಿಮಿತ್ತ: ಧರ್ಮಕ್ಕೆ ವಿರೋಧವಾಗಿ ನಡೆದವನಾದ 
ಕಾರಣ ಅವನು ಗಣೇ ಮೇಲಿನಿಂದ ಬಿದ್ದ . .. ಅವನನ್ನು ಎಂಟು ಸೀಳಾಗಿ ಕಡಿದು ನಮ್ಮ 
ದೇವರಿಗೆ ಬಲಿ ಕೊಡುತ್ತೇನೆ. ನಮಗೆ ದೊಡ್ಡ ಹೇಷ್ಯವಾಯಿತು (ಅರೂಟ. ೧೭೮). 

(ಸಂ. ?./ ತೆಲು. ಏಷ್ಯ - ಅನಾದರ, ತಿರಸ್ಕಾರ] 

ಹೇಸರ, ಪೇಸರು, ಹಾಸರ, ಹೇಸರು (ನಾ). ಒಂದು ಜಾತಿಯ ಕತ್ತೆ: 
ಕರ್ತನ ಪೂಜಿಸಿ ಕುತ್ಸಿತದೈವಕ್ಕೆಜಗುವದು ಕತ್ತೆಗೆ ಕುದುರೆಗೆ ಹುಟ್ಟಿದ ಹೇಸರನಂತೆ 
(ವಚಶಾ. 1 ೩೨೯-೨); ಹೇಸರನೆಷ್ಟು ದೊಡ್ಡದಾದಡೇನು ತೇಜಿಯಾಗಬಲ್ಲುದೆ (ಚನ್ನವ. ಕ. 
೨೦೦-೪೪೫). ಡಿ ಪೇಸರು: ದೇಹಪೋಷಣದೊಳಾಸಕ್ತನಾಗಿ ಮತಿಹೀನನೆಂದೆನಿಸಿರ್ಪೆ 
ಪೇಸರುಂ ತನ್ನೊಡಲ ಹೊರೆಯದೇ (ಶೇಷರಾ. ೫-೪೦). ಹಾಸರ: "ಹಾಸರಗತ್ತೆ' ಪರಾ. 
ಹೇಸರು: ಬಾಳೆಯ ಕೇಡದರ ಗೊನೆಯೆ, ಹೇಸರ ಕೇಡದರ ತೆನೆಯೆ (ಗಿಳಿವಿಂ. ೦೫-೬೯). 

[ ಸಂ. ವೇಸರ] 

ಹೇಸರಕತ್ತೆ "ಹೇಸರಗಳ್ತೆ' ನೋ. 

ಹೇಸರಗತ್ತೆ "ಹೇಸರಗಳ್ಲೆ' ನೋ. 

ಹೇಸರಗಳ್ತೆ , ಪೇಸರಗತ್ತೆ, ಹಾಸರಗತ್ತೆ, ಹೇಸರಕತ್ತೆ, ಹೇಸರಗತ್ತೆ (ನಾ). ಎ 
ಹೇಸರ: ಶ್ವೇತಾಶ್ವತರಮಾಚಷ್ಟೆ - ಬಿಳಿಯ ಹೇಸರಗಳ್ತೆಯಂ ಪೇಳ್ಹಪಂ (ಕಾಶಕ್ಕ. 
೨೯೧). ಡಿ ಪೇಸರಗತ್ತೆ : ""ಚಕ್ರಿಪತಿ ವಾಜಿತರಮೆನಲು ಪೇ(ಪಾಠಾಂ. ಹೇ। ಸರಗತ್ತೆಯಕ್ಕು'' 
(ಮಂಗರಾ. ೫೫-೯). ಹಾಸರಗತ್ತೆ: ತಿರುಗಿದೆನು ಸರಿಸರಿದು ಹಾಸರಗತ್ತಿ೯ತ್ತೆನಿಯಂತೆ 
ಸಾರಡಿಯ ಪೊತ್ತು ನಿಸ್ಸಾರರವನಾದೆನೊ (ಎಸಾಖ. ೩೦-೧). ಹೇಸರಕತ್ತೆ: ಸುಪ್ಪತ್ತಿಗೆ 
ಯಲ್ಲಿ ಹಗಲು ಇರುಳು ಹೇಸರಕತ್ತೆಯಂತೆ ಹೊರಳಿ (ಪುರಂದ. ೧-೬೬-೧). ಹೇಸರಗತ್ತೆ : 
ಒರ್ವನೆರಡು ಹೇಸರಗತ್ತೆಯೊಳ್ಳೂಡಿದ ಬಂಡಿಯುಮಂ ಪೊಡೆದುಕೊಂಡು ಪೋಗು 
ತ್ರಿರಲ್‌ (ಪುಣ್ಮಾಸ್ರ ೫-೬೭ ವ); ಹೇಸರಗತ್ತೆಯ ಮೇಲೆ ಬಂಗಿಯ ಹೇಟು . . . ಲೆಕ್ಕ 
ವೀಸೆಂದು ಪೇಳ್ವರಾರದನು (ಕಂನಎ. ೧೧-೩೮); ಸುತ್ತಮುತ್ತಲು ನೋಡಿ ಹೇಸರಗತ್ತೆಗಳು 
ಸತ್ತಿಹುದ ಕಂಡು (ರಾಮಾಸಂ. ೩-೫-೩೫). 1ಹೇಸರ 1 ಕಳ್ತೈೆ (£ ಕಟ್ಟ್‌) 

ಹೇಸರು "ಹೇಸರ' ನೋ. 

ಹೇಸಾಟ (ನಾ). ಜುಗುಪ್ಸೆಯನ್ನುಂಟುಮಾಡುವಂತಹುದು; ಅಸಹ್ಮಕರ 
ವಾದುದು: ""ಹೇಸಾಟ * ನಿರಿಚ್ಛೆ, ಹೇಸಿಕೆ ಬರುವಂತಹುದು, ಓಕರಿಕೆ'' (ಜಾನಕೋ. 
೬೦); ವಾಗ್ದೇವಿಯನ್ನು ಇಂಥ ಸಮೂಹದ ಮಧ್ಯದಿಂದ ತಕ್ಕೊಂಡು ಬಂದದ್ದು ದೊಡ್ಡ 
ಹೇಸಾಟವಾಯಿತು (ವಾಗ್ದೇವಿ. ೫೩). (ಹೇಸು (ಆ ಪೇಸ್ಕು) + ಆಟ] 


ಹೇಪಿ 


ಹೇಸಿ (ಗು). ೧. ಅಸಹ್ಮಕರವಾದ; ಜುಗುಪ್ಸೆಯನ್ನುಂಟು ಮಾಡುವ: 
ಪುರದ ರಮಣಿಯರೀಕ್ಷಿಸಿಯೆ ನೋಡಿರೆ ವಿಕಾರದ ಹೇಸಿರೂಹಿನ ನರನನೆನೆ (ಸಾಳ್ವಭಾ. 
೩೦-೩೭): ಸಾಕು ಸಾಕ್ಮಾಡು ಇಂತಹ ಹೇಸಿ ವಿಚಾರ! (ಅಶ್ಯಮೇ. ೧೯). ೨. ಕೆಟ್ಟ; 
ಕೆಡುಕನ್ನುಂಟು ಮಾಡುವ: ವಿಷಮಯವಾದ ನಗೆಯು ಹೇಸಿ ನಗೆ (ಸಾಹಿವಿ. ೧೧೬); 
ನನಗೇನ ಬ್ಮಾಡ ಅಂಥ ಹೇಸಿಕೆಲಸ (ಮಣ್ಣುಹೆ. ೫೮). ೩. ಅಲ್ಪವಾದ; ಕೀಳಾದ; 
ಕ್ಷುದ್ರ: ಹೇಸಿದೈೆವಂಗಳ ಬೇಡಿ ಬೇಡಿ ನಿರರ್ಥ ಕೆಡಬೇಡ (ಬಸವ. ೫೫೬); ಹೇಸಿಮಾನವ 
ನಾನು ಭಾಷೆವಂತನಲ್ಲ (ಸುಸಾರ. ೧೧-೧). (ನಾ). ೪. ಜುಗುಪ್ಸೆ; ಅಸಹ್ಮ: 
“ಹೇಸಿಗೊಳ್ಳು' ಪರಾ. ೫. ಕೊಳಕು; ಹೊಲಸಾದುದು: "ಹೇಸಿ - ಹೇಸಿಕೆ, 
ಹೇಸಿಗೆ'' (ಜಾನಕೋ. ೬೦). ೬. ಕೊಳಕು ವಸ್ತು; ಕೆಟ್ಟ ಪದಾರ್ಥ: ಜಂಬುಕದೆಡೆಯನು 
ಹೊಕ್ಕರೆ ಸಿಗುವುದು ಗೊರಸಿನ ಚರ್ಮದ ಹೇಸಿ (ಇಂಚಾವ. 
೭. ಅಸಹ್ಮಕರನಾದ ವ್ಯಕ್ತಿ; ಜುಗುಪ್ಸೆಯನ್ನುಂಟುಮಾಡುವ ವ್ಯಕ್ತಿ: ಶರಣರ 
ಆಸೆ ರೋಷಪಾಶಕ್ಕೊಳಗಾದ ಈ ಜಗದ ಹೇಸಿಗಳೆತ್ತ ಬಲ್ಲರು (ಲಿಂಗವ. ೪೪-೬); 
ಹೇಸಿಯಾದವಳ ಮನೆವಾರ್ತೆ ಕತ್ತೆಯ ಹೂಸಿನಂತಕ್ಕು (ಸರ್ವಜ್ಞ. ೧೭೩೦); ಕೇಳಿದ 
ಕೂಡಲೆ ಕೊಟ್ಟು ಬಿಡುವವನು ಸಭ್ಮನೇನೂ ಅಲ್ಲ. ಆದರೆ ಕೊಡದಿರುವವನು ಮಾತ್ರ 

(ಹೇಸ್ಮು (< ಪೇಸ್ಮು) + - ಇ) 


೧೨೯-೩೪). 


ಪಕ್ಕಾ ಹೇಸಿ (ಗಾಳಿಪ. ೨೯). 
ಹೇಸಿಕೆ "ಪೇಸಿಕೆ' ನೋ. 
ಹೇಸಿಕೆಪಡು (ಕ್ರಿ). ಅಸಹ್ಮಗೊಳ್ಳು; ಜುಗುಪ್ಸೆಹೊಂದು: ಇದೆಲ್ಲವನ್ನು ನೋಡಿ 

ಹೇಸಿಕೆಪಟ್ಟ ಅವರೇ ನಡೆದುದರ ಸುದ್ದಿಯನ್ನು ವಿಶ್ವನಾಥರ ಕಿವಿಯ ಮೇಲೆ ಹಾಕಿದರು 

(ಮೂರುದಾ. ೬೮). (ಹೇಸಿಕೆ (-ಆ ಪೇಸಿಕೆ) 4 ಪಡು) 
ಹೇಸಿಗೆ (ನಾ). ೧. ಅಸಹ್ಯ; ಜುಗುಪ್ಸೆ: ಆ ನೋಟ ನೆನೆಸಿಕೊಂಡರೂ ಹೇಸಿಗೆಯಾಗುತ್ತದೆ 

(ರೂಢಿ). ೨. ಹೊಲಸುಪದಾರ್ಥ,; ಕೊಳಕು ವಸ್ತು: ಜಗತ್ತು ಹೇಸಿಗೆಯ ನರಕವಾಗಲು 

ಇದೇ ಕಾರಣ (ಮುರುಕು. ೩). ೩. ಕೆಟ್ಟುದು; ಕೆಡುಕನ್ನುಂಟು ಮಾಡುವಂತಹುದು: 

"ಹೇಸಿಗೆಗನಸು' ಪರಾ. 

ಹೇಸಿಗೆಗೊಳಿಸು ಎ ಕೊಳೆ ಮಾಡು; ಹೊಲಸನ್ನುಂಟು ಮಾಡು: ಇಲ್ಲಿ ಹೇಸಿಗೆ 
ಗೊಳಿಸಬಾರದು (ರೂಢಿ). ಹೇಸಿಗೆಮಾಡು ಎ ಹೇಸಿಗೆಗೊಳಿಸು : ಇಲ್ಲಿ ಹೇಸಿಗೆ ಮಾಡಿದರೆ 
ಶಿಕ್ಷೆಗೆ ಗುರಿಪಡಿಸಲಾಗುತ್ತದೆ (ರೂಢಿ). 
[ಹೇಸು, (< ಪೇಸು) * - ಇಗ್ನೈ/ ತುಳು. ಪೇಸಿಗೆ; ತೊದ. ಹೇಸಿಗೆ ] 
ಹೇಸಿಗೆಗನಸು (ನಾ). ಕೆಟ್ಟಕನಸು; ದುಃಸ್ವಪ್ನ : ವನಿತೆ ಮಲಗಿಹಳೋ . . . ಹೇಸಿಗೆಗನಸ 

[ವಾಠಾಂ. ನಿದ್ರೆಯ ಕನಸ] ಕಂಡೇಳುವಳೋ (ನಳಚ. ೬-೨). [ಹೇಸಿಗೆ * ಕನಸು] 

ಹೇಸಿಗೆಗಿಡ (ನಾ). ಒಂದು ಬಗೆಯ ಮುಳ್ಳುಪೊದೆ : 6. 
[ಹೇಸಿಗೆ ೬ ಗಿಡ ( ಗಿಡು)) 
ಹೇಸಿಗೆಹೂ, ಹೇಸಿಗೆಹೂವು (ನಾ). ಒಂದು ಬಗೆಯ ಗಿಡ ಮತ್ತು ಅದರ 

ಹೂವು: ಲಂಟವಾಣಿಗಿಡ, ಹೇಸಿಗೆಹೂ, ಕಾಡುಜೋಳ, ಚದುರಂಗ (ಮೈಔಗಿ. ೪೯-೯೭೮). 

ಹೇಸಿಗೆಹೂವು: ಹೇಸಿಗೆಹೂವ ಬಳಿಗೆ ಹೋಗಿ ಒಂದು ಗಳಿಗೆ (ಗರಿ. ೯೭-೫). 

"ಹೇಸಿಹೊವು' ಹೋ. (ಹೇಸಿಗೆ, * ಹ್ಮೂ (ಆ ಪ್ಯೂ)) 
ಹೇಸಿಗೆಹೂವು 'ಹೇಸಿಗೆಹೂ' ನೋ. 
ಹೇಸಿಗೊಳ್ಳು (ಕ್ರಿ). ಅಸಹ್ಮಪಡು; ಜುಗುಪ್ಸೆಗೊಳ್ಳು : ಕೇಶವರಾಯ ಕಾತರಗೊಂಡು 

ಬಂದುದೂ ಆಯಿತು, ಹೇಸಿಗೊಂಡು ಹೋದುದೂ ಆಯಿತು (ಬೆಂಗಬ. ೧೨೯). 

[ಹೇಸಿ 4 ಕೊಳ್ಳು, (ಆ ಕೊಳ್‌,)) 
ಹೇಸಿತನ (ನಾ). ೧. ಕೆಟ್ಟತನ; ಕೇಡಿಗತನ; ದುಷ್ಟಬುದ್ಧಿ: ಮುದುಕ ಕೂಡ 

ದಿನಕರರಾಯನ ಹೇಸಿತನಕ್ಕೆ ಬೇಸರಪಟ್ಟು . . . ಒಪ್ಪುವಂತಾಯಿತು (ಕಮನೆ. ೯೯); 

ಮಾಡೋ ಕೆಲಸದ ಹೇಸಿತನದ ನಾತ ಮಾತ್ರ ನಿನಗಿಲ್ಲಲ್ಲ? (ಹೊಸಯಾ. ೫೧). 

೨. ಹಿಂಜರಿಕೆ; ಅಳುಕು: ದುಃಖದಿಂದ . . . ಆ ಹೆಂಗರುಳಿನ ಹೇಸಿತನಕ್ಕೆ 

ಅಸಹ್ಮಪಟ್ಟನು (ಜಯಂತ. ೩೦೫). [ಹೇಸಿ 4+ - ತನ] 
ಹೇಸಿಯ (ನಾ). ಹೊಲಸುವ್ಕ್ಯಕ್ತಿ 


ರಃ 


ನೆಂಬುವಳು ಹಾದರದ ಹಾಸು ಕಾಣಯ್ಯ (ಸರ್ವಜ್ಞ. ೧೮೪೪). [ಹೇಸಿ * - ಅ] 


೮೯೬೯ 


ಕೊಳಕುಮನುಷ್ಯ : ಹೇಸಿಯನ ಗಂಡ |45 


ಹೇಳಿತು 


ಹೇಸಿಹೂವು (ನಾ). ಒಂದು ಬಗೆಯ ಹೂವು; ""ಮಲೆನಾಡಿನಲ್ಲಿ ಒಂದು 


ಪ್ರಸಿದ್ಧ ಹೂ'' (ಚಾಸಿಗ ೧೦. ನೆರವು : ಹೇಸಿ ಹೂವ ಬೈವ ಜನವ ಸುಳ್ಳು ಮಾಡಿತು 
ಲೇಸು ಇದರ ಮಾಟ ನೋಡಿರಯ್ಕ ಎಂದು ತೂರಿ ತೋರಿತು (ಬಾಸಿಗ. ೪೧-೧೬). 
“ಹೇಸಿಗೆಹೂ' ಹೋ. (ಹೇಸಿ, * ಹೂವು (ಇಷ್ಟೂ) 


5 |ಹೇಸು 'ಪೇಸ್ಕು' ನೋ. 
ಹೇಸ್ಕು "ಪೇಸ್ತು' ನೋ. 
ಹೇಸೇಳ್‌ "ಪೇಸೇಖ್‌' ನೋ. 
ಹೇಹ 'ಹೇವ' ನೋ. 
ಹೇಹದೋಲು (ಕ್ರಿ). ಜುಗುಪ್ಸೆಗೊಳ್ಳು; ಅಸಹ್ಮಪಡು: ಕಾಹುರಂಗಳ ಬಿಡಿಸು 


ಕಮಲಾಕ್ಷಿಯೆಂದವಂ ಬಾಹ್ಮರಂಗದಿ ದೈನ್ಮಮಂ ನುಡಿವುದಂ ಕೇಳಿ ಹೇಹದೋಲುತ್ತ 
ಮನದೊಳು ಮಹಾದೇವಿ ಚೋದ್ಕಂ ಬಡುತಮಿಂತೆಂದಳು (ಪ್ರಭುಪು. ೮-೫೮). 
[ಹೇಹ («ಆ ಹೇವ) 4 ತೋಜು] 


ಹೇಳ್‌ "ಪೇಮ್‌' ನೋ. 
ಹೇಳನ "ಹೇಲನ' ನೋ. 
15 | ಹೇಳನಂಗೈ (ಕ್ರಿ). ಅಣಕಿಸು; ಅಪಹಾಸ್ಕ ಮಾಡು: ಹೇಳನಂಗೈವನೀ ಕಪಿಯೆನುತ 


ಘುಡುಘುಡಿಸಿ ಕಾಳರಕ್ಕಸಿ ಪೊಡೆದಳು (ವೆಂಕಾರಾ. ೫-೩-೧೫). 
[ಹೇಳನ (* ಹೇಲನ) *- ಕೈ (ಆ ಕೆಯ್‌,)) 


ಹೇಳಾಂಚಿತ (ನಾ). ಎ ಹೇಲಾಸಾಧ ೨: ಈ ಮಹಿಯೊಳ್‌ ಮಾನಕೀಟಕೋಟಿಯು 


ಮಿದೇಂ ಕಾಳಂಗೆ ಹೇಳಾಂಚಿತ೦ (ಪುಷ್ಪಪು. ೧೩-೪೨). (ಸಂ. ಹೇಲಾಂಚಿತ) 


20 | ಹೇಳಾಟ (ನಾ). ಹೇಳುವಿಕೆ; ಅಪ್ಪಣೆ ಮಾಡುವಿಕೆ: ದಣೀ ಹೇಳಾಟ, ಬಡಗಿ ಮಾಡಾಟ 


(ಗಾದೆ). [ಹೇಳು (ಆ ಪೇಟ್‌) "+ ಆಟ] 


ಹೇಳಾಡಂಬರ (ನಾ). ಎ ಹೇಲಾಸಾಧ್ಯ ೨: ಹೇಳಾಡಂಬರದಂಬುದೊಟ್ಟು 


ತೆಗೆದಾಕರ್ಣಾಂತಮಂ ತಾಗೆ ಭೂಪಾಲವ್ಕಾಳನಡುರ್ತೆಸುತ್ತಮಿರೆ (ಮಹಾನೇ. ೫-೪೭). 
(೫೦. ಹೇಲಾಡಂಬರ। 


ಹೇಳಾಣಿಕೆ (ನಾ). ಮಾತು; ವಿಚಾರ; ಸುದ್ದಿ: ಮಂತ್ರಿಯಾಗಿರುವ ಒಬ್ಬ ಮನುಷ್ಕ 


ತನ್ನ ದೊರೆಯಾದವನಿಗೆ . . . ಈ ಹೇಳಾಣಿಕೆಯನ್ನು ಕಳುಹಿಸುವುದು ದೊರೆಯ ಕೈಯ 
ಆಳಿನ ಮೂಲಕ! (ಚಿಕರಾ. ೪೨೫). [೮ ಹೇಳಿಕೆ) 


ಹೇಳಾವಲೋಕನ, ಹೇಳಾವಳೋಕನ (ನಾ). ವಿಲಾಸದಿಂದ ಕೂಡಿದ ದೃಷ್ಟಿ, 


— ನೋಟ: ಹೇಳಾವಲೋಕನಾಮೃತ ನಿಷಿಚ್ಛಮಾನತರುಲತಾಪ್ರತಾನನುಂ ವನಮಹತ್ತರ 

ಪುರಸ್ಸರನುಮಾಗಿ ಬರ್ಪಾಗಳ್‌ (ಚಂದ್ರಪು. ೭-೮೩ ವ). ಹೇಳಾವಳೋಕನ: ಬಹಿ: 

ಪುರಶ್ರೀಯಂ ಹೇಳಾವಳೋಕನದಿನಳಂಕರಿಸುತ್ತುಮಿರ್ಪನ್ನೆಗಂ (ಚಂದ್ರಪು. ೨-೨೬ ವ). 
[ಸಂ. ಹೇಲಾವಲೋಕನ] 


ಹೇಳಾವಳೋಕನ "ಹೇಳಾವಲೋಕನ' ನೋ. 
ಹೇಳಾಸಾಧ್ಯ "ಹೇಲಾಸ 
ಹೇಳಿಕೆ "ಪೇಟ್ಕೆ' ನೋ. 


[' ನೋ. 


ಹೇಳಿಕ್ಕೆ "ಪೇಳಿಕೆ' ನೋ. 

ಹೇಳಿಗೆ "ಪೆಟ್ಟಿಗೆ' ನೋ. 

ಹೇಳಿತ "ಹೇಳಿತು' ನೋ. 

ಹೇಳಿತು , ಹೇಳಿತ (ನಾ). ೧. ಹೇಳಿದುದು; ಹೇಳಿಕೆ; ವಿವರಣೆ: ನಾಚುವಳು 
ಗಡ ಮಾಯೆಯಾವನ ಗೋಚರಕೆ ಬರಲಂಜಿ ಹೇಳಿತನಾಚರಿಸಿ ಬದುಕುವಳು 
(ನಿಭಾಗ. ೨-೨-೧೯). ಹೇಳಿತ: ೧. ಮಹಾಪುರುಷರು ಹುಟ್ಟಿದ ವಂಶದ ಸಂತಾನವು 
ನಷ್ಟವಾಗುವುದೆಂಬ ಲೋಕಾನುಭವದ ಹೇಳಿತವು ಒಂದುಂಟು (ಯಕ್ನಪ್ರ. ೧೩೦); 
ಉಲ್ಲೇಖವು ಮೇಲಿನ ಹೇಳಿತಕ್ಕೆ ಬೆಂಬಲವನ್ನು ಕೊಡುತ್ತದೆ (ತವನಿ. ೩೭). ೨. ಆಜ್ಞೆ; 
ಅಪ್ಪಣೆ: ಹೇಳಿತ ಮಾಡಿ ಬೇಗದಲಿ ಆಯುಧಂಗಳ ಬಿಸುಟು ಕರಿರಥಜಾಯಿಲಂಗಳನಿಳಿದು 
ಬದುಕುವುಪಾಯವೆಂದಸುರಾರಿ ಸಾರಿದನು (ಕುವ್ಮಾದ್ರೋ. ೧೯-೩೭). 

[ಹೇಳು (ಆ ಪೇಟ್‌) + ಇ 


ಹೇಳಿಸು ೮೯೭೦ ಹೈದ 


ಹೇಳಿಸು "ಪೇಟ್‌ಸು' ನೋ. 

ಹೇಳು "ಪೇಮ್‌' ನೋ. 

ಹೇಳುಗಳಿ (ಕ್ರಿ). ಧಿಕ್ಕರಿಸು; ತಿರಸ್ಕಾರ ಮಾಡು (7): ಆಳಿಗಾಳಂ ಸೀಳ್ದು. . 
ಸುಭಟಾಳಿಯ ಹೇ।ಪಾತಾಂ. ಹೋ]ಳುಗಳೆದನು (ತುರಂಗ. ೫೦-೪೮). [ಆ ಹೀಗಳೆ] 


ಹೈಕೊಳ್‌ (ಕ್ರಿ). ಒಪ್ಪು; ಸಮ್ಮತಿಸು; ಅಂಗೀಕರಿಸು: ನಾ ಮಾಳ್ಪ ಚಿತ್ರವ 

ಭಾವ ಮೇಲ್ನೋಡೆಂದೆ ಹೈಕೊಂಡನು ಕಾಟಿಯ ಬೀಳ್ಕೊಟ್ಟನು (ಸೊಬಸೋ. ೧೯-೭೯); 
| ಲಿಂಗಮಂ ಧರಿಸಿದಾಕ್ಟಣವೆ ಮುಡುಹಿನ ಮುದ್ರೆ ಪೋದಪುದದು ಕುಲುಹೆನಲು ಹೈಕೊಂಡು 
| ಶಿವಭಕ್ತನಾಗಲು (ಗುರುಚಾ. ೧೦-೩೪). [ಹೈ + ಕೊಳ್‌) 


ಹೇಳೆ "ಹೇಲೆ' ನೋ. 5 |ಹೈಗ್ಗ "ಹವಿಕ' ನೋ. 
ಹೇಳ್ತೆ (ನಾ). ಹೇಳಿದುದು; ಹೇಳಿಕೆ: ಕೇಳ್ಮೆ ಹೇಳ್ಮೆಯ ನಿನ್ನ ಲೆಕ್ಕಿಸ ತಾಳ್ಮೆಯಿಂತಿರ | |ಹೈಗ್ಮ (ನಾ). ಒಂದು ಬಗೆಯ ಮರ: ಹೈಗ, ಉನ್ನಿ..ರ, ಕಲ್‌ಬೋವು 
ಸಲ್ಲ (ಕರಲೀ. ೨೬೫-೧೬). [ಹೇಳ್‌ (ಆ ಪೇಟ್‌) 1 -- ಮ) ದೊಚ್ಡೆಲೆಬೋಗಿ (ಮೈಔಗ. ೪೪-೮೭೪); ಹೈಗ (ಕವಸಿ) - ದೊದ್ಮ ಎರ. . . ಬಹಳ 


| 
ಹೇಟ್‌ "ಪೇಮ್ಮು' ನೋ. | 


ಹೇಖಾಟ, ಹೇರಾಟ (ನಾ). ಹೊರೆಯನ್ನು ಹೊರುವಂತಹುದು: 
ಸಾಯಿರ ಸಾಯಿರ ಲೆಕ್ಕದ ಹೇಖಾಟದಾನೆಗಳೊಟ್ಟೆಗಳೆಟ್ರುಗಳ ಸಾಲ ಮುಂಗುಡಿಯೊಳ್‌ 
. . ನಡೆಯುತಿರಲೊಡಂ (ರಾಮುಶ್ವ. ೧೦೯೯-೧೮). ಹೇರಾಟ: ಅವು ಹೇರಾಟದ 
ಹೇಸರಗತ್ತೆಗಳ ಹಾಗೆ ಕಾಣಹತ್ತಿದವು (ಮುಂಬಯಿ. ೫-೨೬೮). 
(ಹೇಲು, (ಆ ಪೇಜು) + ಆಟ) 


ಹೈಗೈ (ನಾ). ೧. ನಿರ್ಲಕ್ಷ 


ಕೆಲಸಗಳಿಗೆ ಬರುತ್ತದೆ (ಕಭಾಗೆ. ೫೦). 19) 


ಹೈಗನುಡಿ (ನಾ). ಹವ್ಮಕರ ಭಾಷೆ: ಅವರು ಹವ್ಯಕರು. ಮಗೆ ಸಹಜವಾದ 


ಹೈಗನುಡಿಯಲ್ಲೇ ಸಲ್ಲಪಿಸುತ್ತಿದ್ದರು (ಬೆಟ್ಟಜೀ. ೧೨). [ಹೈಗ್ಕ (-: ಹವಿಕ) 4 ನುಡ್ಡಿ] 
ಕ್ಯ) ಅನಾದರ: ಅವನು ಬಾರ೭.ಟ್ಹರೆ ನೀನೇ ಬಂದು 
ಹೇಳಬೇಕು ನೋಡು ಇದರೊಳಗೆ ಹೈಗ್ಕೆ ಆಗಬಾರದು (ಜಮಾನ್ಹಾ. ೪೭). ೨. ಕೊರತೆ; 
ಕುಂದು; ನ್ಯೂನತೆ: ಏತರಲ್ಲಿಯೂ ಯಾರಿಗೂ ಹೈಗ್ಯೆ ಆಗಲಿಲ್ಲ (ದೀಪಹ. ಗ, ೩೬೬); 


ಹೇಖಾಳ (ನಾ). ಹಿಂಸಿಸುವಿಕೆ; ಪೀಡಿಸುವಿಕೆ (7?) : ಮುದನು ತಗರ್ತ್ತಿಕೊಳೆಯ | ರೊಕ್ಕಕ್ಕೇನು ಹೈಗೈೆ ಇಲ್ಲ (ಪತಿತೋ. ೧೭). 


ಹತ್ತಿ ಹೆಂಗಳಿರ್ಕೂಡೆ ಹೇಖಾಳವ ಮಾಡುತ್ತವಿರಲು (ಮೈಆರಿ. ೧೯೨೯, ೧೫-೪;|15 


12ನೆಯ ಶತ). 1] 
ಹೇಟ್‌ಸು "ಪೇಲ್‌ಸು' ನೋ. 
ಹೇಲ್ಬು "ಪೇಲು,' ನೋ. 
ಹೇಜ್ಮು "ಪೇಜ್ಮು' ನೋ. 


ಹೇಜುಕ (ನಾ). ಹೊರೆ; ಮೂಟೆ: ಕುದುರೆಯ ಕವಳ ಕಡಲೆ ಬೆಲ್ಲಗಳ ಹೇಜುಕದಲಿ | 20 


ಬರಲು ಸಹಣಿಗಳು (ಚಂಪ್ರಸಾಂ. ೧೫-೮೨). [ಹೇಲು (ಆ ಪೇಜು) *- - ಕೃ) 
ಹೇಲುಕಾಅ, ಹೇರುಕಾರ (ನಾ). ಹೊರೆಯನ್ನು ಸಾಗಿಸುವವನು; ವ್ಯಾಪಾರಿ; 
ಹೋರಿಗಳ ಬೀಜುಹಗ್ಗವ ಬೆನ್ನಿಗಿಕ್ಕೆಂಬಾ ಹೇಜುಕಾಅರ ನುಡಿಯುಣ್ಮಿತಲ್ಲಿ (ಶ್ರೀಪಾಲ. 
೧೩-೯೦). ಹೇರುಕಾರ: ಹೇರುಕಾರರ ಕೂಟೆ ಓಡಿ ಬಂದ ಮಲ್ಲಯ್ಯ (ನಾಪದ. ೧೦೦). 
[ಹೇಜ್ಕು (ಆ ಪೇಜು) 4 - ಕಾಲ] 


ಹೇುವೆು (ಕ್ರಿ). ಹೊರೆಯನ್ನು ಹೊರು: ಮಿಗೆ ಹೇಜುವೆತ್ತನಡ್ವಸಹಿತಮಾ | 


ವನಸ್ಥಳಮನೆಯ್ದಿದನೊರ್ವ ಮಹಾವಣಿಗ್ವರಂ (ದಶಕು. ೪-೭೭). 
[ಹೇಣ್ಣು (ಆ ಪೇಜು) * ಪೆಜು) 
ಹೇಲಿಸು "ಪೇಟ್‌ಸು' ನೋ. 


ಹೈಗೈ ಮಾಡು - ೧. ಅಸಡ್ಡೆ ಮಾಡು; ತಿರಸ್ಕರಿಸು: ಅವನು ಇವುಗಳ 
ವೃವಸ್ಥೆಯ ವಿಷಯದಲ್ಲಿ ಹೈಗೈ ಮಾಡುವ ಜಾತಿಯಲ್ಲ (ದೀಪಹ. ॥. 6): ಆಗ ಹೀಗ 
ಹೈಗೈ ಮಾಡಿದನೇನ ಕೇಳಿರಿ? (ನಡದಾ. 1 ೩೦೧). ೨. ಹೆಚ್ಚು ಕಡಿಮೆ ಮಾಡು; 
ಏರುಪೇರು ಮಾಡು : ಲೆಕ್ಕದಲ್ಲಿ ಏನಾದರೂ ಹೈಗೈ ಮಾಡಿದಿರೊ, ನಿಮ್ಮನ್ನೂ 
ಕೊಂದಾನು (ಗಾಳಪ. ೧೮೮). ೩. ಹಿಂದೆ ಮುಂದೆ ನೋಡು; ಅಳುಕು (7): ಕಾಜಿ 
ಬೆಂಕಿ ಹಚ್ಚಲು ಹೈಗೈ ಮಾಡಲಿಲ್ಲ (ಕೂತಕಾ. ೩೩); ತಾವು ತಮ್ಮ ಅಬಿಪ್ರಾಯ ತಿಳಿಸಲಿಕ್ಕೆ 
ಹೈಗೈಮಾಡದೆ ಬೇಗನೆ ತಿಳಿಸಬೇಕು (ಗಂಮಾಯಿ. ೨೨೮). 

(€- ಮರಾ. ಹೈಗಈ, ಹೈಗಯ, ಹಯಗಈ, ಹಯಗಯಾ। 


ಹೈಡಿಂಬ (ಗು). ೧. ಹಿಡಿಂಬನಿಗೆ ಸೇರಿದ: ಹೈಡಿಂಬರಾಜ್ಯದ;ಡೆತನವ ನೇಲ್‌ ಮಾಡಿ 


ನಿಲಿಸಿದನಾ ಘಟೋತ್ಕಚನ (ಕುವ್ಮಾಅ. ೯-೨೫). (ನಾ). ೨. ಹಿಡಿಂಬೆಯ ಮಗ; 
ಘಟೋತ್ಕಚ: ಬಲದ ಮುಂಗುಡಿ ಭೀಮನದು . . . ಬಲಮಹಾಂಬುಧಿಯೊಳಗಿರುಳ 
ತರವಳಿಕೆ ಹೈಡಿಂಬಂಗೆ (ಕುವ್ಮಾಉ. ೧೧-೪೯); ಹೈಡಿ-ಬನ ಆಡಂಬರ ಅಸದಳವಾಗಲು 
ರಾಜರಾಜನು ಅಂಗರಾಜನಿಗೆ ಬೆಸಸಿದನು (ಭಾಮಣಿ. ೧೮). [ಸಂ.) 


ಹೈಡಿಂಬಿ (ನಾ). ೧. ಘಟೋತ್ಕಚನ ಮಗ; ಮೇಘನಾದ: ಅರಸನಿತ್ತಂ 


ಭೀಮಹೈಡಿಂಬಿ ಕರ್ಣಜರ್ಗನುಮತಿಯನು (ಜೈಮಿಭಾ. ೨-೪೪). ೨. ಹಿಡಿಂಬೆಯ ಮಗ: 


ಹೇಲು "ಪೇಮ್‌' ನೋ. 30 ಘಟೋತ್ಕಚ. (ಸಂ. 
ಹೇಟುಹ (ನಾ). ತಿಳಿಸುವುದು; ಹೇಳುವುದು: ಕಿವುಡಂಗೇಕಾಂತವಂ ಹೇಟುಹವುಂ ಹೈತಕ "ಪೈತಿಕ' ನೋ. 
- - ಎ ಎಂಬ ನೀತಿಕಾಅನ ಮಾತದೇಕೆ ತಪ್ಪುಗುಂ (ಪಂಚತಂ. ೧೩೬-೯). ಹೈತಿಕೆ "ಹೈತಿಗ' ನೋ. 


(ಹೇಲು (ಆ ಪೇಟ್‌) 4 - ಹ್ಮ (ಆ -ಪೃ)] ಹೈತಿಗ, ಹೈತಿಕೆ, ಹೈತಿಗೈ (ಗು). ೧. ಪಿತೃವಿಗೆ ಸಂಬಂಧಿಸಿದ. (ನಾ). 


ಹೈ (ಅ). ಸಂಬೋಧನೆ ಮುಂತಾದ ಸಂದರ್ಭಗಳಲ್ಲಿ ಬಳಸುವ ಒಂದು 


ಅವ್ಕಯ : ಲಿಂಗಾರ್ಚನೆಯೆಡೆಗಾಗಿಸುವೈ ಹೈ ಯಜ್ಞದ ಕರ್ಮಗಳಿಗೆ ಮೊದಲಿದೆನಿಸುವೈ | 35 


(ವೀರೇಚ. ೨-೪೨); ಹಲಗೆಯಾಚಾರ್ಯ ಪೇಳೆನಲು ಹೈ ಮಗನೆ . . . ಕೇಳು (ವೀಶೈಪು. 
೩-೧೧-೩೯). 


ಹೈಹಸಾದ ಎ ತಮ್ಮ ದಯೆ, ತಮ್ಮ ಕರುಣೆ ಎಂದು ಮುಂತಾಗಿ 


೨. ಪಿತೃಷ್ಠಿಗೆ ಮಾಡುವ ಶ್ರಾದ್ದ ,- ತಿಥಿ: ""ಪೈತೃಕ - ಹೈತಿಗೆ, ಹೈತಿಗ'' 
(ಶಮದ. ೨೫೫ ಪ್ರಯೋ). ಹೈತಿಕೆ: ೨. ಶಬ್ದಮಣಿದರ್ಪಣದ ಮೂಲೆಯಲ್ಲಿದ್ದು 
ಸಾಮಾನ್ಮಕಾವ್ಮರೂಢಿಯಲ್ಲಿ ಇಲ್ಲದ ಹೈತಿಕೆ (ಪೈತೃಕು) ಮೊದಲಾದ ಅನೇಕ ತದ್ಭವಗಳು 
ಕಾರಣವಾಗಿವೆ (ತವನಿ. ೧೯೭). ಹೈತಿಗೈ: ೨ ಸತ್ತ ಮುತ್ತಯ್ಮನ ಹೈತಿಗೆಯನಿಂದೆ 
ಸಡ್ಡೆಯಿನಾಗಿಸಿ ಬಂದ ಬೊಮ್ಮ ರಕ್ಕಸಿಯರ್ಗೆ ನಿಮ್ಮಡಗಿನೆಡೆಗೆಯ್ವೆಂ (ರಾಮಾಶೃ. 


೧೧೨-೧೨): ಕನ್ನಡದಲ್ಲಿ ಈ ಪದಗಳು ಸಂಸ್ಕೃತಮೂಲದವೆಂದು ಗುರುತಿಸದಷ್ಟು . . . 
ಸೇರಿಬಿಟ್ಟಿವೆ. ಉದಾಹರಣೆಗೆ . .. ಹರೆಯ, ಹೈತಿಗೆ (ಭಾಷಾಶಾ. ೨೯೪). [ಆ ಸಂ. ಪೈತೃಕ) 
ಹೈತಿಗ್ಗೆ "ಪೈತಿಕ' ನೋ. 


ವಿಧೇಯತೆಯನ್ನು ಸೂಚಿಸುವಾಗ ಬಳಸುವ ಒಂದು ಅವ್ಯಯ: ಹೈ ಹಸಾದ 
ಭವತ್‌ ಕೃಪಾಸನ್ನಾಹವೇ ಸಾಮ್ರಾಜ್ಕವಾವುದನೂಹಿಸಿದೊಡಾ ಸ್ಥಿತಿಯೊಳಡಗಿಹೆವು |4 
(ಕುವ್ಮಾಆ. ೮-೭೮); ಅಲಘುಬಲ ಮಕರಾಕ್ಷ ಹೈಹಸಾದಮೆನುತ್ತ ಕೈಮುಗಿದು (ವೆಂಕಾರಾ. 
೬-೩೮-೧೯). [ಸಂ.1 ಹೈತಿಗೈೆ "ಹೈತಿಗ' ನೋ. 
ಹೈಂದವ (ಗು). ಹಿಂದೂದೇಶಕ್ಕೆ ಸಂಬಂಧಿಸಿದ: ಹಿಂದುಮುಂದರಿವ ಹೈಂದವ | |ಹೈತಿಗ್ಮೆ (ನಾ). ""ಒಂದು ವಿಧ ಕಬ್ಬು'' (ಸೂಪಶಾ. ಕೋಶ): ರಸದಾಳಿ ಹೈತಿಗೆ ಬಿಳಿಯ 
ಧರ್ಮಕೆ ಶಬ್ದಶಿಲ್ಪದಿಂ ನಿಗಮದ ಗಂಗೆಗಾಗಮದ ಕಟ್ಟೆಯ ಕಟ್ಟಿದ ಬುದ್ದಿಶಕ್ತಿಯಂ | | ಕರಿಯ ಮರಗಬ್ಬಿನೊಸರ್ವ ರಸಮಂ ಹಿಳಿದು (ಸೂಪಶಾ. ೨-೩೦). [?] 
ಪೊಗಳ್ಳೆನೆ ? (ಗ೪ಎಂ. ೫೨-೮). [ಸಂ.) 45| ಹೈದ, ಹಯ್ದ (ನಾ). ಹುಡುಗ; ಬಾಲಕ: ಹಿಡಿಯಾಳಾಗಿ ಸಿಕ್ಕಿದ ಚಿಕ್ಕ ಹೈದನ 
ಹೈಕಳು "ಹೈದ' ಪರಾ. ಕಡಿದಡೆ ಕಲಹವಿಲ್ಲನುತ ಬಿಡಿಸಿಕೊಂಡಡೆ ನೋಡುವೆನೆಂದು ನಿಗಳವ ಜಡಿಸಿದ 


ಹೈದರಾಬಾದಿ ೮೯೭೧ 


ಪದಯುಗಳಕ್ಕೆ (ಮೋಹತ. ೩೬-೧೯); ನಾವವನರ್ತಿಯ ಹೈದಗಳು (ಗೋಕುನಿ. ೫೬-೧೦); 
ಅಲ್ಲಿಗೊಬ್ಬ ಜಪಾನೀನ ನೇಮಿಸಿಕೊಂಡಿದ್ದ . . . ಬಲು ಕುಳ್ಳ ಹೈದ (ಚೆಂಗೂಚೆ. ೧೦೩). 
ಹಯ್ದ : ನಾವೇನು ಕಮ್ಮಾರನ ಹಯ್ದುಂದಿರಾ, ಬುದ್ದಿ, ಮೂರು ಹೊತ್ತೂವೆ 
ಕೀಸಲಿಕ್ಕೆ ? (ಮಂತ್ರಶ. ೮೦-೨). 

ಹೈಕಳು (ಬಹುವ): ಏನೂ ಅರೀದ ಹೈಕಳೂ ದೇವರ ಹಂಗೇ (ಅದೂಟ. ೧೬); | 5 
ಓದಿಸುವಾಗ ಹೈಕಳನ್ನು ಹೊಡೆಯಬೇಡ (ಮಾಮರಾ. ೧೯೧). 

ದೇ. ೫: ಪೈಚಲ್‌; ಮಲ. ಪೈಕಲ್‌ - ಮಗು; ತೆಲು. ಪಯಿದ, ಪೈದ) 

ಹೈದರಾಬಾದಿ (ನಾ). ಹೈದರಾಬಾದಿನಲ್ಲಿ ಟಂಕಿಸಿದ ಒಂದು ಬಗೆಯ ನಾಣ್ಮ : 


ಹೈರಣ್ಯವತ 


ಸಂಬಂಧಿಸಿದ. (ನಾ). ೩. ಭಾರತದೇಶ. ೪. ಒಂದು ಬಗೆಯ ವಿಷ. 
೫. [ಜೈನ] ಏಳು ಜನಪದಗಳಲ್ಲಿ ಒಂದು; ೫ "'ಈ ಕ್ಷೇತ್ರದ ದಕ್ಷಿಣಕ್ಕೆ 
ಹಿಮವತ್ಪರ್ವತವೂ ಉತ್ತರಕ್ಕೆ ಮಹಾಹಿಮವತ್ಸರ್ವತವೂ ಪೂರ್ವಪಶ್ಚಿಮ 
ಗಳಲ್ಲಿ ಸಮುದ್ರಗಳೂ ಇರುತ್ತವೆ. ಇದು ಜಘನ್ಯಭೋಗಭೂಮಿಯು'' 
(ಆದಿಪು. ಜೈನಪಾರಲಿಬಾಪಿಕಶಬ್ದಕೋಶ): ಜಂಬೂದ್ವೀಪದ ಹೈಮವ'ತಮೆಂಬ 
ಜಘನ್ಮಭೂಮಿಯೊಳ್‌ . . . ಪುಟ್ಟಿದೊಂ (ವಡ್ಡಾರಾ. ೧೬೪-೫); ಆ ತಿರ್ಯಗ್‌ಲೋಕದ 
ನಟ್ಟನಡುವೆ. _ಲಐ'ಣಜಲಧಿ ಪರಿವೃತಮಾಗಿ ಬರತ ಹೈಮುಎತ . 
ಐರಾವತಂಗಳೆಂಬೇಟುಂ ಜನಪದಂಗಳಿಂ ಎಸೆದು (ಆದಿಪು ೧-೪೮ ವು. [ಸಂ.] 


ಬೆಳ್ಳಿಯ ನಾಣ್ಮಗಳು . . . ೭ ಧಾರವಾಡೀ, ೮ ಹೈದರಾಬಾದಿ (ಕಭಾಗೆ. ೨೮೧). ಹೈಮವತಿ (ನಾ). ೧. ಹಿಮವಂತನ ಮಗಳು; ಪಾರ್ವತಿ: "“ರುದ್ರಾಣೀ . . . 


` (ಆ ಹೈದರಾಬಾದು) 10 
ಹೈದರಿ (ನಾ). ಒಂದು ಬಗೆಯ ನಾಣ್ಕ : ನೂರು ಆರುವರಹ ಹೈದರಿ ಮೂರು ಹಣ 
ಹೈದರಿ ನಡಸುಕೊಂಡು ಬರುವುದು (ಮೈಲರಿ. ೧೯೩೪, ೫೨-೨೦; 1812). | ಹೈದರ) 
ಹೈದಲು (ನಾ). ಒಂದು ಬಗೆಯ ಮಾನು: ಪವಳವಾಯಂ ಹೈದಲುಂ ಬಾಳೆ... | 
ಪಂದಿಗನೆಂಬ ಮಾನ್ಸೆಗೆದನಾ ಭಕ್ತಂ (ತ್ರಪಎ. ೫೭-೮). 1?) | 
ಹೈನ "ಪಯನ್‌' ನೋ. 15 
ಹೈನು "ಪಯನ್‌' ನೋ. 
ಹೈಮ (ಗು). ೧. ಚಿನ್ನದಿಂದ ಮಾಡಿದ; ಬಂಗಾರದ: ಕುಸುಮ ಸ್ರಗ್ಭಾರ 


ಹೈಮವತೀ, ಪಾರ್ವತೀ . . . ಮೇನಕಾತ್ಮಜಾ - ಈ ೨೧ ಗೌರೀದೇವಿಯ ಪೆಸರ್‌'' 
(ಹಲಾಯು. ೪-೧೫); ಅನಘನು ನಲ್ಮೆಯೊಳಿರಿಭಕ್ತನ ಗುಣಮಂ ಹೈಮವತಿಗೆ ಪೇಳುತ್ತೆ 
(ಶ್ರಿಪುಎ. ೨೨-೩೨); ಮನದಿಷ್ಟವಿತ್ತೆನ್ನ ಪಾಲಿಪುದು ಹೈಮವತಿಯೇ (ಪ್ರೌಢರಾ. ೧-೩). 
೨. ಒಂದು ಬಗೆಯ ಸಸ್ಮ ಮತ್ತು ಅದರ ಬೇರು; ಬಿಳಿಯ ಬಜೆ. 
೩. ಹಳದಿ ರಸವಿರುವ ಒಂದು ಬಗೆಯ ಸಸ್ಕ; ಸ್ವರ್ಣಕ್ಷೀರಿ. ೪. ಅಣಿಲೆ; 
ಹರೀತಕಿವೃಕ್ಷ: ""ಚೇತಕಿ ಶಿವೆ ಹೈಮವತಿ ಹರೀತಕಿಯಭಯಾಖೆ'' (ವಸ್ತುಕೋ. 
೬೫-೧೨). ೫. ಗಂಗಾನದಿ. ೬. ಹೊಂಬಣ್ಣದ ಒಂದು ಬಗೆಯ ದ್ರಾಕ್ಷೆ. 


(ಸಂ. ಹೈಮವತೀ) 


ಶೂನ್ಯೋದ್ಧತಕಚಭರಮುದ್ದಾಮ ಹೈಮ ಪ್ರಕಾಂಚೀಪ್ರಸರಾಪೇತಪ್ರಶುಂಭದೃನಜಘನತಟಂ | |ಹೈಮಶೈಲ (ನಾ). ಎ ಹೈಮಕ್ಕ್ಟ್ನಾಚಳ: ನಿಧಿರತ್ನವ್ರಾತಮಂತಃಪುರಮೆಸೆವ 


(ಎಕ. ೪॥. ಶಿಕಾರಿ. ೧೦೩-೧೬; 1149). ೨. ಚಿನ್ನದ ಬಣ್ಣದ; ಹಳದಿ ಬಣ್ಣದಿಂದ 
ಕೂಡಿದ. ೩. ತಂಪಾದ; ತಣ್ಣನೆಯ. ೪. ಚಳಿಗಾಲಕ್ಕೆ ಸಂಬಂಧಿಸಿದ; |20 


ಷಡಂಗಂ ಬಲಂ ಹೈಮ (ಪಾಕಾಂ. ಹಿಮ್ಮ, ಹಿಮ, ಹರ್ಮೃ) ಶೈಲಾವಧಿ ಷಟ್ಟಂಡಂ 
ಮಹೀಮಂಡಲಂ (ಆದಿಪು ೪-೭೮). (ಸಂ.] 


ಹೇಮಂತಖುತುವಿಗೆ ಸೇರಿದ. (ನಾ). ೫. ಚಿನ್ನ; ಬಂಗಾರ: ಎನತ | |ಹೈಮಾಂಬರ (ನಾ). ಪೀತಾಂಬರವನ್ನು ಧರಿಸಿರುವವನು; ಕೃಷ್ಣ: 


ನಾಗೇಂದ್ರ ಹಸ್ತಾರುಣಾಬ್ದಂ ಹೈಮಂ ಕರ್ಣಾವತಂಸಂ ತನೆಗೆನೆ (ಅಜಿಪು. ೧-೧); 
ಹೈಮಂ ರಾಜತಮೆಂಬ ಲೋಹ ಯುಗ ಸಂಸಿದ್ದಾ ದಿ ವಾದಕ್ರಿಯಾಸ್ಟಾಮಿತ್ವಂ . . . 


ಹೈಮಾಂಬರಂ ಸಕಲದಳಸಹಿತ ಮೈದುನನ ಮೈಮಚ್ಚಿಕೆಗೆ ಮುಖತುರಂಗದೊಡನೈದಿದಂ 
(ಜೈಮಿಭಾ. ೨೫-೨). ([ಸಂ.1 


ತಮಗೆಕ್ಕಲಾವಣಮೆನಲ್‌ (ಮಹಾನೇ. ೧-೧). ೬. ಚಿನ್ನದಿಂದ ಮಾಡಿದುದು. | |ಹೈಮಾಂಬುಜ (ನಾ). ಚಿನ್ನದ ಬಣ್ಣದ ತಾವರೆ; ಹೊಂದಾವರೆ: ಕೀಟಂ 


೭. ತಂಪು; ಶೀತಲವಾದುದು : ತಳೆದುದ್ಕಾನಭವಾನಿಳಂ ಸರಸಿಜಂ ಹೈಮಂ ವನಂ |25 
(ಶಾಂತಿಪು. ೬-೧೦೨). ೮. ಚಳಿಗಾಲ; ಹೇಮಂತಯತು: ಜನಪಾಂತ: 


. . ೬ ತುಂಬಿವೊಲೀಂಟಿ ರಾಗಿಸುಗುಮೇ ಹೈಮಾಂಬುಜಾಮೋದಮಂ (ಮಲ್ಲಿಪು. 
೧-೨೬).  |ಸಂ.) 


ಪುರಕಾಂತಾಜನವದನಸರೋಜಮಶ್ರುಜಲಕಣಮುಮನಾಂತನುಕರಿಸಿರ್ದುದು | |ಹೈಮಾಚಳ (ನಾ). ಎ ಹೈಮಕ್ಕ್ಟ್ಸಾಚಳ : ಹೈಮಾಚಳಮಿರ್ಪಂತಾಗಳಿರ್ದ!ಂ) 


ಹಿಮಬಿಂದುನಿಚಿತಹೈಮಂ ಸರೋಜವನವಿಭ್ರಮಂ (ಅಜಿಪು. ೧೦-೪೩). ೯. ಮಂಜು; 


..- ಯೋಗಿನಾಥಂ (ಸುಕುಮಾ. ೪-೯). (ಸಂ. ಹೈಮಾಚಲ) 


ಇಬ್ಬನಿ: "ಹೈಮನಗ' ಪರಾ. (ಸಂ. ಹೈಮಾದ್ರಿ (ನಾ). ಎ ಹೈಮಕ್ಕ್ಮಾಚಳ: ತೋಲ್‌ದನಾ ತನ್ನೊಡವರ್ಪ 


ಹೈಮಂತ (ಗು). ೧. ಹೇಮಂತಖುತುವಿಗೆ ಸಂಬಂಧಿಸಿದ. (ನಾ). |30 
೨. ಚಳಿಗಾಲ; ಹೇಮಂತಖತು. (ಸಂ. 


ಭೂಪನಿಕರಕ್ಕುತ್ತುಂಗಹೈಮಾದ್ರಿಯಂ (ಆದಿಪು. ೧೩-೬೯); ಮಹಿಪಂ ಹೈಮಾದ್ರಿಯಂ 
ನೋಡಿದಂ (ಶಾಂತಿಪು. ೧೧-೬೦). (೫ಂ.] 


ಹೈಮಕಂಕಣ (ನಾ). ೧. ಹಿಮದ ಹನಿ,- ಕಣ; ಹಿಮಬಿಂದು. ೨. ಬಂಗಾರದ ಹೈಯಂಗವೀನ (ನಾ). ೧. ಹಿಂದಿನ ದಿನ ಕರೆದ ಹಾಲನ್ನು ಹೆಪ್ಪ ಹಾಕಿ, ತೆಗೆದ 


ಬಳೆ. ೧, ೨ : ಲೋಕಪಾವನೆಯೊರ್ಮೆ ಬಲ್‌ಯೊಳ್‌ ಸುಲ್‌ಸುಬೌದುಮೊರ್ಮೆ 
ಹೈಮಕಂಕಣದಿನೊಪ್ಪುವ ತೆರೆಗೈಗಳಿನಪ್ಪಲೈಂದು ಮೇಲ್ವಾಯ್ದುಂ (ರಾಮಾಶ್ವ. ೩೦-೨೬). 
[ಸಂ.1 35 
ಹೈಮಕ್ಷಾ ಚಳ (ನಾ). ಹಿಮಾಲಯಪರ್ವತ: ಹೈಮಕ್ತಾಚಳೇಂದ್ರಂ (ಪಾಕಾಂ. 


ಬೆಣ್ಣೆ; ಹೊಸ ಬೆಣ್ಣೆ; ನವನೀತ: ಅತಿದೂರೋಚ್ಛ್ಛ್ವಾಸ ವಿಕಾಸನಾಸಾಂಜಲಿ 
ಪುಟಪೀಯಮಾನದುಗ್ತಹೈಯಂಗವೀನಮಂ . . . ಭರತೇಶನಾರೋಗಿಸಿದಂ (ಆದಿಪು. 
೧೧-೨೬ ವ); ಸುರಭಿತರ ನವೀನ ಹೈಯಂಗವೀನಕ್ಷೀರದಧಿಪೂರಿತೋದಾರಕುಂಭಂ 
ಗಳೊಳಂ . . . ಅಭಿಷೇಕಂಗೆಯ್ದು (ವರ್ಧಮಾ. ೮-೯೫ ವ). ೨. ಹೊಸ ತುಪ್ಪ. ([ಸಂ.1 


ಧರೇಂದ್ರಂ। ಬರೆಗಮಖಳಷಟ್ಟಂಡಭೂಭಾಗಮಂ . . . ದಿಗ್ವಿಜಯದೊಳೊಗೆ ಹೈರಣ್ಯ (ಗು). ೧. ಚಿನ್ನದ; ಬಂಗಾರದಿಂದ ಮಾಡಿದ. (ನಾ). ೨. ಚಿನ್ನ; 


ದಾನಂದಭೇರೀರವಂ ಘೂರ್ಣಿಸೆ (ಆದಿಪು. ೧೪-೧೪೮). (ಸಂ. ಹೈಮಕ್ನಾ ಚಲ] 
ಹೈಮನ (ಗು). ೧. ಚಳಿಗಾಲಕ್ಕೆ ಸಂಬಂಧಿಸಿದ. (ನಾ). ೨. ಚಳಿಗಾಲ: 


ಬಂಗಾರ: ಕರ್ಣ ಗಂಗಾಸುತ ಹೈರಣ್ಮಮಯೂರದೃಜಧವಳವಮಿವಿಂತ್ಕೆದು 
ಗಾಂಗೇಯನಾಮಂ (ನಾನಾರ. ೪೫). [ಸಂ.) 


“ಹಿಮಸಮಯಭವಂ ಹೈಮನಂ'' (ವಸ್ತುಕೋ. ೧೧೬-೭೧). (ಸೆಂ.] 40 | ಹೈರಣ್ಯಬಾಣ (ನಾ). ಚಿನ್ನದ ಗರಿಗಳಿಂದ ಕೂಡಿದ ಬಾಣ: ಭೀತಿಗೊಳುತಿರಲು 


ಹೈಮನಗ (ನಾ). ಎ ಹೈಮಕ್ನ್ನಾಚಳ: ಅಮರಾಪಗಾಪಯಃಪೂರಮನಾಂತ ಹೈಮ 


ಭಯಮೋಹರ ಘಾತುಕನು ಹೈರಣ್ಮಬಾಣವ ಬೇಗ ತೆಗೆದೆಚ್ಚ (ಕೌಶಿರಾ. ೨೧-೬೦). [ಸಂ.] 


(ಪಾಕಾಂ. ಹರ್ಮ] ನಗದಂತಿರೆ ದೇವಕುಲಂಗಳೊಪ್ಪುಗುಂ (ಕಾದಂಪೂ. ೨೯೫):| |ಹೈರಣ್ಯವತ (ನಾ). [ಜೈನ] ಏಳು ಜನಪದಗಳಲ್ಲಿ ಒಂದು; ಔ "“ರುಕ್ಮಿ ಮತ್ತು 


ಅನಲನನವಷ್ಟಂಭಮೋಡಿತ್ತು . .. ಈ ಲೋಕಮಂ ಹೈಮನಗಂ ಕೈಕೊಂಡುದೆಂಬನ್ನೆಗ 

ಮೊದವಿದವಶ್ಶ್ಕಾಯದೊಳ್‌ ನಿಂದನೇಕಾಂತನಿವಾಸಂ . . . ಯೋಗಿನಾಥಂ (ಸುಕುಮಾ. | 

೪-೧೧). . [ಸಂ.1 45 
ಹೈಮವತ (ಗು). ೧. ಹಿಮದಿಂದ ಆವೃತವಾದ. ೨. ಹಿಮಾಲಯಪರ್ವತಕ್ಕೆ 


ಶಿಖರಿಪರ್ವತಗಳ ಮತ್ತು ಪೂರ್ವಪಶ್ಚಿಮಸಮುದ್ರಗಳ ನಡುವಿನ ಕ್ಷೇತ್ರ. 
ಇದು ಜಘನ್ಮಭೋಗಭೂಮಿ'' (ಆದಿಪು. ಜೈನಪಾರಿಭಾಷಿಕಶಬ್ದಕೋಶ) : ಆ ತಿರ್ಯಗ್‌ 
ಲೋಕದ ನಟ್ಟನಡುವೆ ಲವಣಜಲಧಿಪರಿವೃತಮಾಗಿ ಭರತ . . . ಹೈರಣ್ಮವತ್ಯೆರಾ 
ವತಂಗಳೆಂಬೇಟುಂ ಜನಪದಂಗಳಿಂ . . . ಮಹಾವಾಹಿನಿಗಳಿಂದಮೆಸೆದು 


ಹೈರಾಣ 


(ಅದಿಪು. ೧-೪೮ ವ); ಹೈಮವತ ಹೈರಣ್ಮವತಂಗಳೆಲ್ಲಂ ಜಘನ್ಮಭೋಗಭೂಮಿಗಳಕ್ಕುಂ 
(ಚಂದ್ರಪು. ೩-೩೨ ವ. "ಹೈಮವತ' ಪರಾ. ಸಂ. ಹೈರಣ್ಮವತ್‌] 

ಹೈರಾಣ, ಹೈರಾನು (ನಾ). ೧. ದಣಿವು; ಬಳಲಿಕೆ; ಆಯಾಸ: ಹಗಲೆಲ್ಲ ಹೈರಾಣ, 
ಮಾತೆಂಬುದೇ ಮರಣ (ಭಾವಜೀ. ೨-೨೭); ವೈನಿ ಹೈರಾಣವಾಗಿ ಹಾಸಿಗೆಯ ಮೇಲೆ 
ಮಲಗಿಕೊಂಡರು (ವೈನಿ. ೩೨೩). ೨. ಕ೦ಗಾಲುಸ್ಟಿತಿ; ಕಂಗೆಟ್ಟಿರುವಿಕೆ: ಈಗೆರಡು 
ವರುಷಗಳಿಂದ ನೌಕರಿಗಾಗಿ ಅಲೆದು ನನ್ನ ಜೀವ ಹೈರಾಣವಾಗಿ ಹೋಗಿದೆ (ಬೆವರಿ. 

ಗೋಮಿಂದರಾಯರಿಗೆ ತಾವೊಂದು ಅನಿರೀಕ್ಷಿತಪ್ರಸಂಗವನ್ನು ಎದುರಿಸಬೇಕಾದ 
ಸಂದರ್ಭ ಬಂದಂತಾಗಿ ಬಹಳ ಹೈರಾಣಾದರು (ಮುಗಿವ. ೧೩೪). ೩. ಕಷ್ಟ; ತೊಂದರೆ: 
ಅವರು ಮೈಮೇಲೆ ಕಂಬಳಿಯ ಮುಸುಕು ಹಾಕಿಕೊಂಡಿದ್ದಾಗ್ಮೂ ನೊಣಗಳು ಅವರನ್ನು 
ಕಡಿದು ಹೈರಾಣ ಮಾಡುತ್ತವೆ (ಕಭಾಗೆ. ೬೬). ಹೈರಾನು: ೨. ನಮ್ಮ ಕುಟುಂಬ ಮಕ್ಕಳು 
ಯಾವತ್ತು ಖರ್ಚಿಗೆ ಇಲ್ಲದೆ, ಹೈರಾನು ಆಗುತ್ತದೆ (ರಾಜೇಂದ್ರ. ೬೯). ೩. ಅಲ್ಲಿ ರೈತರ 
ನಿಲ್ಲುವದಕ್ಕೆ ಬಿಡದೆ ಲೂಟಿಮಾಡಿ ಶೀಮೆ ಹೈರಾನುಮಾಡುತ್ತ ಇದ್ದಲ್ಲಿ (ರಾಜೇಂದ್ರ. ೫). 

(— ಅರ. ಹಿಂ. ಹೈರಾನ್‌; ಮರಾ. ಹೈರಾಣ। 

ಹೈರಾಣಗೊಳ್ಳು (ಕ್ರಿ). ಕಂಗೆಡು; ಕಂಗಾಲಾಗು: ಬಾರತೀಯರ ಈ 

ಹೈರಾಣಗೊಂಡ ಜೀವನ ಮಾರ್ಪಾಟಾಗಬೇಕು (ಎಚ್ಚಸಾ. ೧೪೦). 
[ಹೈರಾಣ *- ಕೊಳ್ಳು (ಆ ಕೊಳ್‌,)] 

ಹೈರಾನು "ಹೈರಾಣ' ನೋ. 

ಹೈಲಾಟ (ನಾ). ಹುಡುಗಾಟ; ಚೆಲ್ಲಾಟ; ಚಿನ್ನಾಟ: ನೀವು ಷೈಲಾಟಕ್ಕೆ ಶುರು 
ಮಾಡಿ ತಲೆ ಮೇಲೆ ಮನೆ ಕೆಡವಿಕೋಬೇಡಿ (ಕಲನೆ. ೨೮೪); ನನ್ನ ಹತ್ತಿರವಾ ಹೈಲಾಟ! 
ಎಂದು ಘರ್ಜಿಸಿದ (ಸರ್ವಮಂ. ೫೨). (ಹೈಲು * ಆಟ] 

ಹೈಲು (ನಾ). ಹುಡುಗಾಟ; ಹುಚ್ಚಾಟ; ಚೇಷ್ಟೆ: ನಿನ್ನ ಹೈಲಿಗೆ ಕಿಚ್ಚು ಹಾಕಿತು 
(ಮರಮ. ೨೮); ಇದೆಲ್ಲಿಯ ಪೋಲಿರಕ್ಕಸ! ಬರಿಯ ಹೈಲು (ಬಿಗಾಳಿ. ೫೨-೨೬). 

ಹೈಲಾಗು ಎ ೧. ಕುಚೇಷ್ಟೆಗೆ- ಗುರಿಯಾಗು; ನಗೆಗೀಡಾಗು : ವಂತಿಗೆ, 

ವಡಾರಮಾಡಿ, ನಡೆಯಿಸುವ ಕೆಲಸವನ್ನು ಈ ಉಳ್ಳೂರು ಹೆಬ್ಬಾರ ತಾನು ಮಾಡಿ 
ಹೈಲಾಗಲಿಕ್ಕುಂಟು (ಸೃಷ್ನಹೊ. ೫೮). ೨. (ಆಲಂ) ಹಾಳಾಗು; ಕೆಟ್ಟುಹೋಗು: 
ವ್ಯಾಪಾರ ಹೈಲಾಯಿತಲ್ಲ (ಹಹಸ. ೬೬); ಇತರ ನಾಯಿಗಳೂ ಅಲ್ಲಿಗೆ ವೇಗವಾಗಿ ಓಡಿ 
ಬಂದುವು. ಸರಿ. ವ್ಮಾಪಾರ ಹೈಲಾಯಿತು (ಮಲೆ. ೧೦). ಹೈಲುಕೆಲಸ ಎ (ಆಲಂ) 
ದಡ್ಡತನದ ಕಾರ್ಯ: ಬೇಡುವುದೇ? ಛೀ, ಹೈಲುಕೆಲಸ . .. ಈ ಜೀವವನ್ನೇ ಕೊಟ್ಟವನ 
ಹತ್ತಿರ, ಅದನ್ನು ಕೊಡು, ಇದನ್ನು ಕೊಡು - ಎಂದು ಬೇಡಿದರೆ ನಮಗೆ ಬುದ್ಧಿ ಉಂಟು 
ಎಂದ ಹಾಗಾಯಿತೇ? (ಮೂಕಜ್ಜಿ. ೧೦೪). [ಆ ಐಲು] 

ಹೈವ, ಹೈವೆ (ನಾ). ೧. ಉತ್ತರಕರ್ನಾಟಕದ ಒಂದು ಪ್ರದೇಶದ ಹೆಸರು; 
ಹೈಗನಾಡು: ಆಂಧ್ರ ದ್ರಾವಿಡ ಹೈವ ತುಳು ಮಲಯ (ಎಕ. ೪॥. ಶಿವಮೊ. ೭೯-೨೦; 
11547); ರಾಮಚಂದ್ರದೇವ ಒಡೆರು . . . ಹೈವ ತುಳು ಕೊಂಕಣ ಮುಂತಾದ ರಾಜ್ಕಂ 
ಗಳನು ಪ್ರತಿಪಾಳಿಸುತ್ತಿದ್ದು (ಮೈಆರಿ. ೧೯೩೪, ೩೦-೪; 1447); ಆವಗಂ ತಣ್ಣೀರ 
ಮಾವ ನಿರ್ಲಜ್ಜೆಯವಳೇ ವನಿತೆ ಹೈವೆ[ಪಾಕಾಂ. ಗ]ನಾಡವಳೆನಿಪಳು (ಜನವ. ೬-೨೬). 
೨. ಹೈವದೇಶಕ್ಕೆ ಸೇರಿದವನು: ""ಹೈವ ಹೈವಳನಕ್ಕು'' (ಮಂಗರಾ. ೧೧೨-೭). 
೩. ಹೈವದೇಶದ ಭಾಷೆ: ಪ್ರಾಕೃತಚಂದ್ರಿಕಾಕಾರನು "ಕರ್ಣಾಟ', "ಹೈವ', 
“ಕೌಂತಲ', ಭಾಷೆಗಳು ಬೇರೆ ಬೇರೆ ಎನ್ನುತ್ತಾನೆ! (ಕರ್ಣಾಟ. ೧೭೭). ೪. ಒಂದು 
ಜನಾಂಗದ ಹೆಸರು: «೫. "ಹೈಗ,' ಪರಾ. ಹೈವೆ: ೧. ಹೈವೆಯು 
ಸಪ್ತಕೊಂಕಣಗಳೊಳಗಿನ ಒಂದು ಪ್ರಾಂತವಾಗಿತ್ತೆಂಬುದರಲ್ಲಿ ಸಂದೇಹವಿಲ್ಲ 
(ಸಾಹಿಸ. ೫೯). (7) 

ಹೈವಳ (ನಾ). ಎ ಹೈವ ೨ : ""ಹೈವ ಹೈವಳನಕ್ಕು'' (ಮಂಗರಾ. ೧೨-೭). [ಆ ಹೈವ] 

ಹೈವಿಗ (ನಾ). ಎ ಹೈವ ೧ : ಹೈವಿಗ ತೆಲುಂಗ ಗುರ್ಜರ . . . ಕಾಂಬೋಜದೇಶದ 
ಸಕಲಶರಣರೈತರುತಿರ್ದರು (ಚಿಬಪು. ೬-೪೯). [ಇ ಹೈವ] 

ಹೈವೆ "ಹೈವ' ನೋ. 

ಹೈಹಯ (ನಾ). ೧. ಒಂದು ರಾಜವಂಶದ ಹೆಸರು: ಬಾದಾಮಿಚಳುಕ್ಕ 


೩೩); 


೮೯೩೬೨ 


ಹೊಂಗಣಿಜಿಲು 


ವಿಕ್ರಮಾದಿತ್ಮನ ಇಬ್ಬರು ಮಡದಿಯರು ಹೈಹಯವಂಶದ ಕಲಚೂರಿ ಮನೆತನದವರು 
(ಕರ್ಣಾಟ. ೧೩೫). ೨. ಹೈಹಯವಂಶದ ಒಬ್ಬ ದೊರೆ; ಕಾರ್ತವೀರ್ಯ: ದೇವ 
ಹೈಹಯ ಬಾಹುಗಹನದವದಹನ ಜಯ (ಜಗವ. ೫-೧೧೨ ರಗಳೆ). [ಸಂ.] 

ಹೊಂ "ಪೊನ್‌' ನೋ. 


5 |ಹೊಂಕಿಡಿ "ಹೊಂಗಿಡಿ' ನೋ. 


10 


ಹೊಂಕುಂದ "ಪೊಂಕುಂದ' ನೋ. 

ಹೊಂಗಂಟೆ "ಪೊಂಗಂಟೆ' ನೋ. 

ಹೊಂಗಂಬಿ (ನಾ). ಚಿನ್ನದ ಕೋಲು; ಸುವರ್ಣದ ದಂಡ,- ಸಲಾಕೆ: ಸಂದಣಿಸಿ 
ನೃಪರಾಣಿವಾಸದ ಗೊಂದಣದ ದಂಡಿಗೆಗಳಿಳಿದವು ಮುಂದೆ ಹೊಂಗಂಬಿಗಳ ಜೋದರ 
ಜನಪಲಾಯನದ (ಕುವ್ಮಾಅ. ೭-೧೬). [ಹೊಂ (< ಪೊನ್‌) *- ಕಂಬಿ, 

ಹೊಂಗಂಬುಗೆ (ನಾ). ಚಿನ್ನದಿಂದ ತಯಾರಿಸಿದ (ಆಯುಧಗಳನ್ನು ಇಡುವ) 
ರಥದ ಒಂದು ಭಾಗ: ಹೊಗರೊಗುವ ಸೂನಿಗೆಯ ಸುಪತಾಕೆಗಳ ಸಿಂಧದ ಹೊಳೆವ 
ಹೊಂಗಂಬುಗೆಯ ಹೂಡಿದ ಹಯದ ಸೂತರ ಗಳಹ ಗರ್ಜನೆಯ . . . ರಥವಾಜಿಗಳ 
ನೋಡೆ ಪಾರ್ಥ (ಕುವ್ಮಾಭೀ. ೩-೧೯). (ಹೊಂ (< ಪೊನ್‌) *- ಕಂಬುಗೆ] 


15|ಹೊಂಗಗ್ಗರ (ನಾ). ಚಿನ್ನದ ಕಿರುಗೆಜ್ಜೆಗಳನ್ನುಳ್ಳ ಒಂದು ಬಗೆಯ ಆಭರಣ: 


4s 


ತೊಟ್ಟಿಲಿಗೆ ಕೈಗೆಯ್ದ ಹೊಂಗಗ್ಗರದ ಸರಂ ಫಲಿರೆನಲ್‌ ಬೆಚ್ಚುತೆಳ್ಟರ್ತಳುತ್ತಿರ್ದನಂ, 
ಕಂದನಂ, ವಜ್ರಾರಿಯಂ ವಕ್ಷಕವುಂಚಿದಳ್‌ ಲಂಕೇಶ್ವರನ ಸೊಸೆ! (ಶ್ರೀರಾಮಾ. ೭೩೨-೬೩೦). 
[ಹೊಂ (ಆ ಪೊನ್‌) 4 ಗಗ್ಗರ (ಆ ಗರ್ಗರ,) 

ಹೊಂಗಟ್ಟಿಗೆ "ಪೊಂಗಟ್ಟಿಗೆ' ನೋ. 

ಹೊಂಗಟ್ಟಿಸು (ಕ್ರಿ). (ಕನ್ಮಾಶುಲ್ಕವಾಗಿ) ಹೊನ್ನನ್ನು ಕಟ್ಟಿಸು; ತೆರವನ್ನು 
ಕೊಡುವಂತೆ ವಾಡು: ಪಟ್ಟಿರ್ಕೆಮ ಕುಳ್ಳಿರ್ಕೆಮ ನೆಟ್ಟನೆ ನಿಂದಿರ್ಕೆ 
ವೊಡಲದೆಂತಿರ್ದೊಡಮೇಂ ದಿಟ್ಟಿ ನಿಜದಲ್ಲಿ ನಿಲೆ ಹೊಂಗಟ್ಟಿಸನೇ ಮುಕ್ತಿಕನ್ನೆಗಾ 
ಮುನಿಮಾನ್ಮಂ (ಪಸಾರ. ೩೭೦). (ಹೊಂ (ಆ ಪೊನ್‌) + ಕಟ್ಟು, + - ಇಸ್ಸು) 

ಹೊಂಗಟ್ಟು (ನಾ). ಚಿನ್ನದ ಕಟ್ಟು,- ಅಣಸು; ಸುವರ್ಣದ ಚೌಕಟ್ಟು: ಕಟ್ಟಿ 
ಮೆಟ್‌ವ ಕಠಾರಿಗಳ ಹೊಂಗಟ್ಟುಗಳೊಳೆಸೆವ ಇಟ್ಟ ಕಬ್ಬುನ ಕೋಲುಗಳ ಪಿಡಿದು 
(ಬಸಪು. ೬೧-೨೬); ಹಲವು ಫಲಭರದ ಕಟ್ಟಿದಿರ ಕಳಿವಣ್ಣುಗಳ ಕಡಲಿಟ್ಟು ಸುರಿವ 
ಸುಧಾರಸದ ಹೊಂಗಟ್ಟುಗಳ ಫಲಭೂಜರಾಜಿಯ ಕಿತ್ತನಾ ಹನುಮ (ಶೊರರಾ. ೫-೪-೫). 

[ಹೊಂ (< ಪೊನ್‌) * ಕಟ್ಟು) 

ಹೊಂಗಟ್ಟುಚೆತ್ತ (ನಾ). ಚಿನ್ನದ ಕಟ್ಟು ಹಾಕಿರುವ ಬೆತ್ತ; ಸುವರ್ಣದ ಅಣಸು 
ಹಾಕಿರುವ ದಂಡ: ಪಡಿಗ ಪಾವುಗೆ ಬಿಜ್ಜಣಿಗೆ ಹೊಂಗಟ್ಟುಬೆತ್ತಗಳಾ ಪಿಡಿದು 
ಸೇವಕಜನರು . . . ಕಟ್ಟಳೆಯೂಳಿಗಕೆ ಸನ್ನದ್ಧರಾಗಿಹರು (ಆನಂರಾ. ೧-೩-೪೨). 

(ಹೊಂಗಟ್ಟು 4 ಬೆತ್ತ] 

ಹೊಂಗಠಾರಿ (ನಾ). ಚಿನ್ನದ ಕಠಾರಿ; ಸುವರ್ಣದ ಕಠಾರಿ: ಹೊಂಗಠಾರಿಯ 
ಕೋಲುವಿಡಿದುಲ್ಲಂಘಿಸುತ ಜಡಿಜಡಿದು ಚಿಮ್ಮುತ . . . ನಂಬಿಯಣ್ಣಂ 
ಪರಮಲೀಲೆಯೊಳುದ್ದ ಚಮ್ಮಾವುಗೆಗಳಂ ಮೆಟ್ಟಿ ಸರಸರನೆ ನಡೆತಂದು (ಬಸಪು. 

[ಹೊಂ (< ಪೊನ್‌) 4 ಕಠಾರಿ (< ಕಟಾರ್ಯ)) 

ಹೊಂಗಡಗ "ಪೊಂಗಡಗ' ನೋ. 

ಹೊಂಗಡಲು "ಪೊಂಗಡಲು' ನೋ. 

ಹೊಂಗಡಲೆ (ನಾ). ಒಂದು ಬಗೆಯ ಕಡಲೆ: ""ಚಣಗೌಳಃ - ಹೊಂಗಡಲೆ'' 
(ಓಷಧಿ. ೫೪). [ಹೊಂ (ಆ ಪೊನ್‌) + ಕಡಲೆ] 

ಹೊಂಗಣಜಿಲು, ಹೊಂಗಣಿಜಿಲು, ಹೊಂಗಣಿಜಿಲೆ (ನಾ). ಒಂದು ಬಗೆಯ 
ವನೌಷಧಿ; ಗಣಜಿಲೆಯಲ್ಲಿ ಒಂದು ಬಗೆ: '"ಶಿವಮಲ್ಲಿಕಾ - ಹೊಂಗಣಜಿಲು, 
ಉಮ್ಮತ್ತ'' (ಓಷಧಿ. ೧೬೬). ಹೊಂಗಣಿಜಿಲು: ""ಪಾಶುಪತಃ, ಪಾಶುಪತಾ - ಈ 
ಯೆರಡುಂ ಹೊಂಗಣಿಜಿಲು'' (ಒಷದ. ೯೫). ಹೊಂಗಣಿಜಿಲೆ: '"ವಸೋದಃ - 
ಹೊಂಗಣಿಜಿಲೆ'' (ಒಷಧಿ. ೧೪೬). [ಹೊಂ ( ಪೊನ್‌) 4 ಗಣಜಿಲು (ಆ ಗಣಜಿಲೆ,)] 

ಹೊಂಗಣಿಜಿಲು "ಹೊಂಗಣಜಿಲು' ನೋ. 


೨೬-೧೨). 


ಹೊಂಗಣಿಜಿಲೆ ೮೯೭೩ ಹೊಂಗು 


ಹೊಂಗಣಿಜೆಲೆ "ಹೊಂಗಣಜಿಲು' ನೋ. | ಹೊಂಗಾಯಕದ ನಾಗಪ್ಪನೆಸೆವ ಕಿಕ್ಕೇರಿಯಲಿ ಚಾಕನೂರೊಳ್‌ ಕೇತಿದೇವಗಳ 
ಹೊಂಗಣೆ "ಪೊಂಗಣೆ' ನೋ. ಚರಣಾಂಬುಜಕ್ಕೆ ಶರಣು (ಲಶಿಟಂ. ೩೮-೧೧೨); ಚಾರು ಸಜ್ಜನಶೀಲ ಜಂಗಮದ 
ಹೊಂಗದಳಿ "ಪೊಂಗದಳಿ' ನೋ. | ದಾಸೋಹಿ ಮಾರಾರಿಪದಭಕ್ತ ಹೊಂಗಾಯಕದ ದಿಂಡನೂರ ನಾಗಾಭಕ್ತ (ಗುರುಚಾ. 
ಹೊಂಗದಿರು "ಪೊಂಗದಿರ್ಕ್‌' ನೋ. ೧೩-೬೬). (ಹೊಂ (ಆ ಪೊನ್‌) 4 ಕಾಯಕ] 
ಹೊಂಗದ್ದುಗೆ (ನಾ). ಚಿನ್ನದ ಆಸನ; ಸುವರ್ಣದ ಪೀಠ: ಬಿಗಿದ ಕೂರಂಕುಶದ | 5 | ಹೊಂಗಾರೆ (ನಾ). ಒಂದು ಬಗೆಯ ಮರ: ಹಂಗರಬೀಜ ಹೊಂಗಾರೆಬೀಜ . . . 
ಮಾವಂತಿಗನ ಸನ್ನೆಗೆ ಕುಸಿದ ದಂತಿಯ ಹೆಗಲ ಹೊಂಗದ್ದುಗೆಗೆ ಬಿಜಯಂಗೈದನಾ ಚಿತ್ರಮೂಲ ಈ ೫೦ ಬಗೆಯನ್ನು ಸಮಾನಂಗೊಂಡು ಚೆನ್ನಾಗಿ ಕುಟ್ಟಿ ಚೂರ್ಣವಂ ಮಾಡಿ 
ಭೂಪ (ಕುವ್ಮಾಸ. ೧೨-೯೭); ಅಡರಿದನು ನಿಜಸತಿಸಹಿತ ಹೊಂಗದ್ದುಗೆಯ ಹೊಂಬೆಸೆದ ಇರಿಸಿಕೊಂಡು ತೆಗೆದುಕೊಂಬುದು (ಏವ್ಮಎ. ೪೨). 
ಆಂಚೆಯದ ರತುನಲಹರಿಯ ಲಳಿಯ ಭದ್ರಾಯತಮತಂಗದ ಕಂಧರವ (ತೊರರಾ. [€- ತುಳು. ಪೊಂಗಾರೆ, ಪೊಂಗರೆ, ಹೊಂಗರೆ] 
೨-೨-೨೧). [ಹೊಂ (ಆ ಪೊನ್‌) 4 ಗದ್ದುಗೆ (ಆ ಗರ್ದುಗೆ) ಹೊಂಗಾಲ್ವಣೆ (ನಾ). ಚಿನ್ನದ ಕಾಲುಮಣೆ; ಬಂಗಾರದ ಕಾಲ್ಮಣೆ ,- ಪೀಠ: 
ಹೊಂಗನಸು (ನಾ). (ಆಲಂ) ಸುಂದರವಾದ ಸ್ವಪ್ನ; ಹಿತಕರವಾದ |10| ಲಲಿತಾಂಗಕೆ ನವಚಂದನಪಂಕವನೊಲವಿಂ ತಿಮಿರಿ ಬಳಿಕ ಹೂವಿನ ಹೊಂಗಾಲ್ವಣೆ 
ಕನಸು: ಬಯಕೆ ಕೈಗೂಡದಾ ಬಾಲೆ ಹನಿಗಣ್ಣಾಗಿ ನಿಡುಸುಯ್ದು ನಿಲ್ಲುವಳ್‌, ಯೊಳಗಿರಿಸಿ ಲಲನೆಗೆ ನೀರೆಟ್‌ದರ್‌ ಮದವತಿಯರ್‌ (ಜಯಕಾ. ೫-೪). 
ಕಂಬನಿಯೊಳಿನ್ನೊಂದು ಹೊಂಗನಸು ಕಾಂಬಳೆಂಬಂತೆ (ಚಿತ್ರಾಂಗ. ೪-೯೭); [ಹೊಂ ( ಪೊನ್‌) ೬ ಕಾಲ್‌, * ಮಣೆ; 
ಹೊಂಗನಸುಗಳು ಎಂದಿಗೂ ನನ್ನವೆ (ಮುರುಕು. ೭೮). (ಹೊಂ (ಆ ಪೊನ್‌) 4 ಕನಸು] | |ಹೊಂಗಾಸೆ (ನಾ). ಚಿನ್ನದ ಬಣ್ಣದ ಕಾಸೆ; ಬಂಗಾರದ ಕಟಿವಸ್ತ್ರ: 
ಹೊಂಗರಗ "ಪೊಂಗರಗ' ನೋ. | ಮಿಲುಮಿಅನಾದ ಮೈಹೊಳಹಿಂದ ತೆರೆಗಟ್ಟಿ ನಿಜ್‌ದೇಳ್ವ ಹೊಂಗಾಸೆಯಿಂದ 


ಹೊಂಗರಡಿಗೆ "ಪೊಂಗರಡಿಗೆ' ನೋ. 
ಹೊಂಗರಿ, “ಪೊಂಗಟ್‌' ನೋ. 
ಹೊಂಗರ್ಮಿ "ಪೊಂಗುರು' ನೋ. 
ಹೊಂಗರುಗ (ನಾ). ಒಂದು ಬಗೆಯ ಸಸ್ಕ; ಗರುಗದಲ್ಲಿ ಒಂದು ಬಗೆ: | | ಹೊಂಗಾಳಾಂಜಿ (ನಾ). ಚಿನ್ನದ ಡವಕೆ; ಸುವರ್ಣದ ಪೀಕದಾನಿ: ರಂಜಿಪ 
""ಕೃಷ್ಣನಾಳ;-ಹೊಂಗೆರುಗ'' (ಓಷಧಿ. ೩೯). [ಹೊಂ (< ಪೊನ್‌) 3” ಗರುಗ] ರತಿಯೊಳು ಗುಟುಕುತಂಬುಲರುಚಿ ಸಂಜೀವನವೆಂದು ತಿಳಿದು ಭುಂಜಿಸಲಾರಿಗೆ 
ಹೊಂಗರೆ "ಪೊಂಗರೆ' ನೋ. | ಕುಡೆನೆಂದು ಹೊಂಗಾಳಾಂಜಿಯ ಪಿಡಿದೊರ್ವೆಯಿಹಳು (ಮೋಹತ. ೪-೧೦); 


15| ಕುರುಕುರಮೆಟ್ಟಿ ರಂಗದೊಳು ತಂಪಿನ ಬಯಲ್ಲೊಲ್‌ ಹೊಳೆವಂತೆ ಹೊಳೆವರು 
(ಭರಚ. ೧೩-೧೦೧); ವನಜಲೋಚನೆಯರು ಹೊಂಗಾಸೆಗಳನುಟ್ಟು (ಆಪ್ರಭು. ೨೨). 
[ಹೊಂ ( ಪೊನ್‌) - ಕಾಸೆ] 


ಹೊಂಗರೆಯಂಬರ (ನಾ). ಬಂಗಾರದ ಅಂಚುಳ್ಳ ಬಟ್ಟೆ; ಜರತಾರಿಯ ಹೊಂಗಾಳಾಂ।ಪಾಕಾಂ. ೪01ಜಿಯ ಹೊಳೆವ ಬಿಜ್ಜಣಿಗೆಯ ಹೆಂಗಳು ತಂದಿರಿಸಿದರು 
ಅಂಚುಳ್ಳ ವಸ್ತ್ರ: ಭಂಗಾರ ಹಲವುಂಟು ದೇವರ ಗೃಹದೊಳೀವುಂಗುರ ತೊಂಡಿಲು (ಮೋಹತ. ೧೬-೨೮). [ಹೊಂ (< ಪೊನ್‌) 4 ಕಾಳಾಂಜ್ಮಿ) 
ಬಂದಿ ಹೊಂಗರೆಯಂಬರವೀ ನಾಲ್ಕು ಹೆಚ್ಚು ಪುಣ್ಮಾಂಗನೆಗಿವು ಸಲಲೆಂದ (ಭರಚ. ಹೊಂಗಿಂಡಿ “ಪೊಂಗಿಂಡಿ' ನೋ. 
೩೮-೭೭). [ಹೊಂಗರೆ (-ಆ ಪೊಂಗರೆ) 4 ಅಂಬರ] | ಹೊಂಗಿಡಿ, ಹೊಂಕಿಡಿ (ನಾ). ಹೊಂಬಣ್ಣದ ಕಿಡಿ; ಬೆಂಕಿಯ ಕಣ: ಹೊಗೆ 


ಹೊಂಗಲಶ "“ಪೊಂಗಳಶ' ನೋ. 
ಹೊಂಗಲಸ "ಪೊಂಗಳಸ' ನೋ. 
ಹೊಂಗಲ್ಲು "ಪೊಂಗಲ್‌,' ನೋ. 


25) ಮಕರಂದಂ ಬೆರಸಿ ನೆಗೆವ' ಸೀರ್ಪನಿ ಹೊಂಗಿಡಿ ನೀರ್ವಕ್ಕಿಗಳ ಸಂದಣಿಯಲಿ 
ಮಂತ್ರಮದಾಗಲ್ಕದಟ್‌ಂದ ಕೊಳಂ ಮದನಾಧ್ವರಿ ವಿರಹಿಯ ಬಿಂದಕ್ಕೆಸಗಿದ ಮಾರಣ 
ಮಖಕುಂಡದವೋಲ್‌ ತೊಳಗಿದುದು (ಜಯಕಾ. ೧೧-೩೨). ಹೊಂಕಿಡಿ: ಜಡಿದು ನುಡಿವ 


ಹೊಂಗಳೆಶ "ಪೊಂಗಳಶ' ನೋ. ರುಳಪಿಸಿ ಕೂರಸಿಯ ಮೆಯ್ಕಿಡುವ ತನ್ನೆಯ ವಿದ್ಮದಿಂದ ಸಿಡಿಲು ಸುಟ್ಟುಲ್‌ 
ಹೊಂಗಳಸ 'ಪೊಂಗಳಸ' ನೋ. ಕಲ್ಲುಮಳೆಯರಳುವ ಹೊಂಕಿಡಿಯ ತಂದಲ ಸೂಸಿದವು (ಶ್ರೀಪಾಲ. ೫-೯೧). 
ಹೊಂಗಳ್‌ "ಪೊಂಗಟ್‌' ನೋ. 30 [ಹೊಂ (ಆ ಪೊನ್‌) * ಕಿಡಿ] 
ಹೊಂಗೆಳಯಂಬು (ನಾ). ಚಿನ್ನದ ಗರಿಯುಳ್ಳ ಬಾಣ: ನಿಮಿರ್ದ| |ಹೊಂಗಿರಣ (ನಾ). ಚಿನ್ನದ ಬಣ್ಣದ ಕಿರಣ; ಹೊಂಬಣ್ಣದ ರಶ್ಮಿ: ದಿನದಿನದ 
ಹೊಂಗಲ್‌ಯಂಬು ಹೊಳೆಹೊಳೆದು ಮುರಹರನ ಪಾದಾರವಿಂದದ ಹೊರೆಯೊಳಡಗಿತು | | ಬೆಳಗು ಹೊಂಗಿರಣದ ಕಿರೀಟ ನೂರುಬಣ್ಣದ ಹೂವ ನರುಗಂಪನೊಮ್ಮೆಲೇ 
(ಕುವ್ಮಾದ್ರೋ ೧೯-೫೦). [ಹೊಂಗಟ್‌ (ಎ ಪೊಂಗಟ್‌) 4 ಅಂಬು) ಚಿಮ್ಮಿಸುವ ತೋಟ (ನೆಲಮು. ೫-೮). [ಹೊಂ ( ಪೊನ್‌) ೬ ಕಿರಣ] 
ಹೊಂಗಣ್‌ಿವೂ (ನಾ). ಚಿನ್ನದ ಗರಿಯಂತಿರುವ ಹೂ; ಕೇದಗೆ; a ಹೊಂಗಿರಿ (ನಾ). ಚಿನ್ನದ ಬೆಟ್ಟ; ಮೇರುಪರ್ವತ: ಜಂಬೂದ್ವೀಪವೆಂದೆಂಬ 
ಹೀಲಿಗಳನೊಲಿದುಟ್ಟು . . . ಹೊಂಗಟ್‌ವೂವಿನೆಸಳುಗಳಾ ಓಲೆಗಳನಿಕ್ಕಿವಿಯೊಳಿಕ್ಕಿ | 35 ನಿಹಾನೃಪನಿಂಬುವಡೆದ ಕಾರ್ಮುಕಮೊ ಎಂಬಂದದೆ ಭರತಾವನಿ ಹೊಂಗಿರಿ 
ವಿಶಾಲಗುಂಜಾಭರೆಣುವಾಂತಾ ಲೀಲೆಯಿಂ ಶಬರಿಯರೆಸೆದರಾ ಪೆಕ್ಕಣದೊಳಂದು ಎಂಬುದಲ್‌ಂ ತೆಂಕಲಿಹುದು (ಅಂಜಚ. ೨-೧೬). [ಹೊಂ ( ಪೊನ್‌) ಗಿರಿ] 
(ಸಾಳ್ವಭಾ. ೫-೮)." (ಹೊಂಗಲ್‌ (< ಪೊಂಗಜ್‌) * ಪ್ಯೂ) ಹೊಂಗಿಸು "ಪೊಂಗಿಸು' ನೋ. 
ಹೊಂಗಾಗೆ (ನಾ). ಒಂದು ಬಗೆಯ ಪಕ್ಷಿ ,- ಶಕುನದ ಹಕ್ಕಿ; ಹಂಗನ ಹಕ್ಕಿ: | |ಹೊಂಗಿಖುಗೆಜ್ಜೆ (ನಾ). ಚಿನ್ನದ ಕಿರುಗೆಜ್ಜೆ; ಬಂಗಾರದ ಕಿಂಕಿಣಿ: ಕಂಕಣದ 
""ಚಾಷಃ, ಕಿಕೀದಿವಿ, ಈ ೨ ಹೊಂಗಾಗೆ'' (ನಾಚರಾ. ೧೧೪). "ಹಂಗ್ಕ' ಪರಾ. ದನಿ ಕೇವಣದ ಹೊಂಗಿಬುಗೆಜ್ಞೆಗಳ ರಬಸ ಗಣಿಕೆಯರ ಕೆಳದಿಯರ 
[ಹೊಂ (ಆ ಪೊನ್‌) * ಕಾಗೆ) 40 | ಹಾಹಾರಣಿತಕಿವು ನೆರವಾದವಾ ಪಟ್ಟಣವ ತುಂಬಿತು ಶೋಕ (ಕುವ್ಮಾಸ. ೧೪-೬೮); ಜಡಿವ 
ಹೊಂಗಾಜು 'ಪೊಂಗಾಜು' ನೋ. ಹೊಂಗಿಜು ಗೆಜ್ಜೆಯಂದುಗೆ ತೊಡಜುಗಳ ಸೆಳೆಗೊಂಬು ಕೊಳಲ್ಲಳ ಗಡಣದಲಿ 
ಹೊಂಗಾಣ (ನಾ). ಚಿನ್ನದಿಂದ ತಯಾರಿಸಿದ ಗಾಳ ,- ಮಾನು ಹಿಡಿಯುವ ಹೊಅವಂಟಿರೊಪ್ಪಿರೆ ರಾಮ ಕೇಶವರು (ನಿಭಾಗ. ೧೦-೧೨-೨). 
ಕೊಕ್ಕೆ: ಅಂಗಜನೆಂಬ ದೀವರ ಮೋಹಿಗಳ ದಿಟ್ಟಿಮಾಂಗಳ ಸೆಳೆಯಲು ಪಿಡಿದ [ಹೊಂ (೬ ಪೊನ್‌) *- ಕಿಟುಗೆಜ್ಜೆ] 
ಹೊಂಗಾಣಟಿ ಕಡ್ಡಿಯೊಯೆನಲಾ -ತೆಗಳು ದಾಂಗುಡಿಗಳಿಂದೊಪ್ಪಿದವು (ಶ್ರೀಪಾಲ. | |ಹೊಂಗು, "ಪೊಂಗ್ಳು' ನೋ. 
೪-೧೧೪). ಹೊಂ (ಆ ಪೊನ್‌) 4 ಗಾಣ್ಮ (ಆ ಗಾಳ)| | ಹೊಂಗ್ಗು 'ಪೊಂಗ್ಗು' ನೋ. 


ಹೊಂಗಾಯಕ (ನಾ). ಚಿನ್ನದ ಕೆಲಸ ,- 'ಕಾಯಕ; ಅಕ್ಕಸಾಲಿಗ ವೃತ್ತಿ:! |ಹೊಂಗ್ಕು "ಹೊಂಗೆ' ನೋ. 


ಹೊಂಗುತ್ತಗೆ ೮೯೭೪ ಹೊಂಗೋರಟೆ 


ಹೊಂಗುತ್ತಗೆ (ನಾ). ಹೊನ್ನಿನ ರೂಪದಲ್ಲಿ ಕೊಡುವ ಗುತ್ತಗೆ: ಶ್ರೀ! | ಹೊಂಗೆರೆಮಿಂಚಿಗೆ ಆಸ್ಥಾನದ ಹಾಸ್ಕದ ಹುರುಪಿಲ್ಲ (ಪಾಂಚಜ. ೩೬-೧೭). 
ಚೆನ್ನಕೇಶವದೇವರ ಸ್ಥಾನಿಕ ನಾಗನಂಬಿಯರ ಮಕ್ಕಳು . . . ಮುಖ್ಯವಾದ | | [ಹೊಂ ( ಪೊನ್‌) 4 ಗೆರೆ (ಆ ಗೆಜೆ) 
ಸಮಸ್ಥವಿಬಂಧಿಕಾಅರಿಗೆ ಹೊಂಗುತ್ತಗೆಯಾಗಿ ನೆರ್ರೆವುರುಗಳ ಮರ್ಯ್ಯಾದೆಯಲು 


|ಹೊಂಗೆಲಸ "ಪೊಂಗೆಲಸ' ನೋ. 
ಕವ ಬೌಂಗಗಕೆ ಪಣನ್‌ಾಂದಲ ಮರ್ಯಾದೆಯ ತೆಣುತ ಬಹರು (ಎಕ. ಇಳ. | ಹೊಂಗೇತಕಿ (ನಾ) ಚಿನದ ಬಣ್ಣದ ಕೇದಗೆ: ಹೊಂಬಬಣ್ಣದ ತಾಳೆ: ಹಾಲೆ 
ಅರಸೀ. ೨೧೦ -೩: 1244). [ಹೊಂ (ಆ ಪೊನ್‌) + ಗುತ್ತಗೆ] 


| ಹೊಂಗೇತಕಿ ವನಸಂಪಿಗೆ ಹಿಂತಾಲ . . . ಬನ್ನಿಗಳ್ಮೇಲಕಡರಿ ಮುಸುಕಿಹುವು 
ಹೊಂಗುಬ್ಬ, ಹೊದ್ದುಗುಬ್ಬಿ (ನಾ). ೧. ಬಂಗಾರದ ಗುಬ್ಬಿಯಾಕಾರದ | (ಕಂಸವಿ. ೧೮-೩೬). (ಹೊಂ (ಆ ಪೊನ್‌) 4 ಕೇತಕಿ] 
ಅಲಂಕಾರಸಾಧನ: ಹೊಂಗುಬ್ಬಿಯ ನಿಕರ ಸೀಗುರಿಗಳಿಂದೆಸೆವ ಅಕಳಂಕ ಮುತ್ತಿನ | ಹೊಂಗೇದಗೆ "“ಪೊಂಗೇದಗೆ' ನೋ. 
ಚಾವಡಿ ಕಣ್ಣೆ ಕೌತುಕವ ಬೀಲ್‌ತು ನೋಟಕರ (ಮೋಹತ. ೩-೬೫). ಹೊನ್ನುಗುಬ್ಬಿ: | | ಹೊಂಗೇರು (ಕ್ರಿ). ಉತ್ಸಾಹವು ಏರು; ಸಂತೋಷವು ಹೆಚ್ಚಾಗು: ಭೃಂಗಗಳು 


5 


೨. ಬಾಲಕರು ಆಡುವ ಒಂದು ಬಗೆಯ ಆಟ: ಬಾಲಕ್ರೀಡೆಯಲಜಾಂಡವನಾಳುವ ಹೊಂಗೇರಿ ಸಂಗೀತ ಸುರಿಯುವುವು, ಕೋಗಿಲೆಯು ಕರೆಯುವುದು (ಕರುಶ್ರಾ. ೩೦-೨೩). 

ಶ್ರೀಲಲನೆಯ ವಲ್ಲಭನು ತಾ ಓಲಾಡಿ . . . ಹೊನ್ನುಗುಬ್ಬಿಯಾಡುವನು (ಪ್ರಸಭಾ. |10 [ಹೊಂಗ್ಳು (ಆ ಪೊಂಗ್ಳು) * ಏರು (ಆ ಏಯ್‌] 

೧೩-೧೬). [ಹೊಂ (< ಪೊನ್‌) * ಗುಬ್ಬಿ] ಹೊಂಗೇಸರ (ನಾ). ಚಿನ್ನದ ಬಣ್ಣದ ಕೇಸರ; ಹೊಂಬಣ್ಣದ ಪರಾಗ: 
ಹೊಂಗುರು "ಪೊಂಗುರು' ನೋ. ಮೇಲೆ ಕಂಗೊಳಿಪ ಹೊಂಗೇಸರದ ಕಾಂತಿಯಿಂದೆಅಗುವಸಿತಾಳಿಯ ಮರೀಚಿಯಿಂದ 
ಹೊಂಗುಲಾಬಿ (ನಾ). ಬಂಗಾರದ ಬಣ್ಣದ ಗುಲಾಬಿಯ ಹೂವು: ಅಲ್ಲಿ ಹೊಳೆಹೊಳೆವ ಕೋಕನದ ಪಂಕ್ತಿಗಳ ಬಣ್ಣಂ (ಜೈಮಿಭಾ. ೧೫-೧೦). 


ಹೊಂಗುಲಾಬಿ ಹಂತಿ; ಇಲ್ಲಿ ಚಿನ್ನವೂ ಮಳೆ . . . ಹೊಸತೆ ಬಂತೊ ತಾಯ ಹರಕೆ [ಹೊಂ (ಆ ಪೊನ್‌) 4 ಕೇಸರ] 
ಹೂವ ರೂಪ ತಾಳಿ! (ಅನಿಕೇ. ೨೦-೧೦). [ಹೊಂ (< ಪೊನ್‌) *- ಗುಲಾಬಿ  |15 |ಹೊಂಗೈಪಿಡಿ (ನಾ). ಚಿನ್ನದ ಕಟ್ಟುಳ್ಳ ಕನ್ನಡಿ: ಸಿಂಗರಿಸದೆ ಸಿರಿಮುಡಿಗಟ್ಟದೆ 


ಹೊಂಗೆ, ಹೊಂಗ್ಕು (ನಾ). ೧. ಒಂದು ಬಗೆಯ ಮರ; ತಮಾಲವೃಕ್ಸ; ಮೊಗದಿಂಗಳ ತೊಳೆದೊಪ್ಪವಿಡದೆ ಹೊಂಗೈಪಿಡಿಗಲ್ಲದೊಳು ಚಂದಳಿರ್ಗಯ್ಮ 
ಹುಲಿಗಿಲು: ನೀರುವರಿಯ ಹೊಂಗೆಯ ವತ್ತಿನ ಹೊಳೆಯ ದಡದ ಕೆಂಗಳ ನಂಗನೆಯಿಟ್ಟಣಿಸಿದಳು (ಶ್ರೀಪಾಲ. ೨-೩೦). 
xx ನಲೂ ನಟ್ಟ ವಾಮನಮುದ್ರೆಯ ಕಲ್ಲು ೧ (ಎಕ. 1111, ಶೀರ್ಥಹ. ೧೯೦-೩೧; 1407); | [ಹೊಂ (ಆ ಪೊನ್‌) + ಕೈಪಿಡ್ಠಿ (ಆ ಕೆಯ್ದಿಡಿ)] 
ಹುಲುವೆ ಸುಜ್ಜಲು ಹೊಂಗೆ ತಾರೆ ತವಸಿ ಕಗ್ಗಲಿ . . . ಬಿಲುವರ ಮೊಳಗಿನ | [ಹೊಂಗೊಂಬು (ನಾ). ಚಿನ್ನದ ಅಲಂಕಾರ ಮಾಡಿರುವ ಕೊಂಬು; 
ಮರಗಳಲ್ಲಿಹವು (ಚಂಪ್ರಸಾಂ. ೬-೮೫); ಹೊಂಗೆ ನೇಟ್‌ಲು ಹೆಬ್ಬಿದಿರುಗಳು ಕಾರಾಚ |20| ಬಂಗಾರದ ಅಣಸು ಹಾಕಿರುವ ಕೋಡು: ಕುದುರೆ ತೇರಾನೆ ಕಾಲಾಳ್‌, 
ಕಗ್ಗಲಿ ಕಂಚಿವಾಳದ ಮರ ಸೂರಮಾರ್ಗವ ತಡೆದಿಹವು (ಕಂನವಿ. ೧೮-೩೭); ಹೊಂಗೊಂಬೆಸೆವ ಗೋವು ಗೂಳಿಗಳ್‌ . . . ಸಮನಿಸಿತು ತುಂಬುವೋಲ್‌ ಕೋಸಲ 
ಹೊಂಗೆಹೂವ ತೊಂಗಲಲ್ಲಿ ಭ್ವಂಗದ್‌ ಸಂಗೀತಕೇಲಿ ಮತ್ತೆ ಕೇಳಬರುತಿದೆ (ಗಂ. |. | ರಾಜಧಾನಿ (ಶ್ರೀರಾಮಾ. ೫೮-೧೨೦). [ಹೊಂ (« ಪೊನ್‌) *- ಕೊಂಬು] 


೧೧೭-೫). ೨. ಹೊಂಗೆಯ ಮರಗಳಿರುವ ಭೂಮಿ: ಶ್ರೀಮತು ರಾಜಗುರು | | ಹೊಂಗೊಡ "ಪೊಂಗೊಡ' ನೋ. 

ವಾಮರಾಸಿದೇವರು ಮೋರಿಂಗೆಆ್‌ಯ ಬೋವರ್ಸನ ಬಾವಿಗೆ ಯಲೆಯ ಮತ್ತರು | | ಹೊಂಗೊಡಗಂಬಿ (ನಾ). ಚಿನ್ನದ ಕೊಡವನ್ನುಳ್ಳ (ಬಿದಿರಿನ) ಅಡ್ಡೆ : ಕುಂಭಿನಿ 

೪ ಹೊಂಗೆ ೪ ಕೆಂಗಾಡು ೪ ಅನ್ನು ಮತ್ತರು ೧೨ ಸ |ಮ। ನಿವೆಲ್ಲಮ (ಸೌಣಇ. 1-1. [35] ಬೆಸಲಾದುದೆಂಬಂತೆ ಹೊಂಗೊಡಗಂಬಿಯೊಳ್‌ ತೈಲಹರಿದ್ರ ತುಂಬಿದ 

೧೫೧-೪, 1082). ಹೊಂಗ್ಕು: ೩. ಹುಲಿಗಿಲು ಮರದ ಕಾಯಿ; ಹೊಂಗೆಬೀಜ; | | ಪರಿಯಣದಬಲೆಯರ್ಪಾಡುತ ಮುಂಬರಿದರು ಬೀದಿಯೊಳಗೆ (ಮೋಹತ. ೧೭-೩೯). 

P ಇದರಿಂದ ಎಣ್ಣೆ ತೆಗೆಯುತ್ತಾರೆ: ಬಿಸಿಲಿಗೆ ಹಾಕದ ಹೊಂಗಿನಿಂದ ಎಣ್ಣೆ | [ಹೊಂಗೊಡ (ಆ ಪೊಂಗೊಡ) *- ಕಂಬಿ] 

ಸಮನಾಗಿ ಬಂದೀತೆ? (ಮರಮ. ೨೬). | | ಹೊಂಗೊಪ್ಪರಿಗೆ (ನಾ). ಚಿನ್ನದ ಕಡಾಯಿ; ಬಂಗಾರದ ಕಟಾಹ: ಕರವತಿಗೆ 

(ದೇ. ಕ ತಮಿ. ಪುಜ್ಕ, ಪುಜ್ಕು, ಪೂನ್ತಿ; ಮಲ. ಪುಣ್ಣು; ತುಳು. ಪುಂಗು) |  ಹೊಂಗಳಸ ಹೊಂಗೊಪ್ಪರಿಗೆ ದೀಪಸ್ತಂಭ ಹೇಮದ ಸರಪಣಿಯ . . ಚರರು 

ಹೊಂಗೆಜ್ಜೆ "ಪೊಂಗೆಜ್ಜೆ' ನೋ. [30 ತಂದೊಟ್ಟಿದರು (ಕುವ್ಮಾಗ. ೪-೧೫): ಬೆರಸಿದರು ಪನ್ನೀರ ಹೊಂಗೊಪ್ಪರಿಗೆಯಲಿ 
ಹೊಂಗೆತಾಳು (ನಾ). ಹೊಂಗೆಯ ಮರದ ಬುಡ: ಅಲ್ಲಿಂದಂ ಬಡಗ ನಡದು | ಮೊಗೆಮೊಗೆದು ನಾರಿಯರೆಜ್‌ದರಂಗನೆಗಮಳಚಂದನಗಂಧಪರಿಮಳದಿ ತರುಣಿಯರು 

ಹೊಂಗೆತಾಳಲ್ಲಿ ಮೂಡಮುಖದ ಲಿಂಗಮುದ್ರೆಯ ಕಲ್ಲು ಅಲ್ಲಿಂದಂ ಪಡುವಲಾಗಿ | | ಲೇಪಿಸಿದರರಸಿಗೆ (ನಳಚ. ೩-೫೪). [ಹೊಂ (ಆ ಪೊನ್‌) *- ಕೊಪ್ಪರಿಗೆ (ಆ ಕೊಪ್ಪರಿಕೆ)) 

ಕೊತ್ತಲೆ ಗೋಣಿತಾಳಲ್ಲಿ ಮೂಡಮುಖವಾದ ಲಿಂಗಮುದ್ರೆಯ ಕಲ್ಲು (ಎ ೫. | |ಹೊಂಗೊಳವೆ (ನಾ). ಚಿನ್ನದ ಕೊಳವೆ; ಬಂಗಾರದ ನಳಿಕೆ: ರತಿಪತಿ ಪಿಡಿದ 

ಕೊಳ್ಳೇಗಾ. ೭-೩೬: 1512). [ಹೊಂಗೆ 4 ತಾಳ್ಮು (ಆ ತಾಳ್‌)! | | ಷೇಟಲ ಹೊಂಗೊಳವೆಯೋ ಅತಿರಂಜಿಸುಷೆಳ್ಳ ನನೆಯೋ ಹಿತವಳಿಗಾದರೆ ಮುಗುಳ 
ಹೊಂಗೆತೊಕ್ಕು (ನಾ). ಹೊಂಗೆಯ ಮರದ ತೊಗಟೆ: ಗಂಟುಭಾರಂಗಿ, * ಸಂಪಗೆಯೋ ಸತಿಯ ನಾಸಿಕದ ಚಲ್ವಿಕೆಯೋ (ನೇಮಿಸಂ. ೨೩-೨೦೦). 


ಹಿಪ್ಪಲಿ, ಹೊಂಗೆತೊಕ್ಕು, ಹಿಪ್ಪಲೀಮೂಲ, ದೇವದಾರು ಇವನು ಚೂರ್ಣಿಸಿ ಎಳ್ಳ | ಹೊಂ (೮ ಪೊನ್‌) + ಕೊಳವೆ (ಆ ಕೊಲವಿ)) 


ಕಷಾಯದಲ್ಲಿ ಹಾಕಿ ಕೊಡಿಸಲು ರಕ್ತಗುಲ್ಮಹರ (ವೈದ್ಮಸಾ. 1, ೩೦೯). | ಹೊಂಗೋಂಟೆ “ಪೊಂಗೋಂಟೆ' ನೋ. 
(ಹೊಂಗೆ 4 ತೊಕ್ಕು] 'ಹೊಂಗೋಟೆ "ಪೊಂಗೋಂಟೆ' ನೋ. 
ಹೊಂಗೆಬೀಜ (ನಾ). ಹೊಂಗೆಮರದ ಬೀಜ,- ಬಿತ್ತ: ಗಂಟುಭಾರಂಗಿ . . . ಹೊಂಗೋಡೆ (ನಾ). ಚಿನ್ನದ ಗೋಡೆ: ಚಕ್ರನಾಥನ ಬೆನ್ನ ಹೊಂಗೋಡೆಯೊಳು 
ಹೊಂಗೆಬೀಜ . . , ಬಿದುರು, ಇವಂ ಸಮತೂಕ ಹಾಕಿ ಕಷಾಯ ಕಾಯಿಸಿಕೊಟ್ಟಲ್ಲಿ |40) ಧರ್ಮಚಕ್ರನಾಥನ ಪುರುಜಿನನ ವಿಕ್ರಾಂತರೂಖೆಸೆದುದು (ಭರಚ. ೧೨-೨೪). 
ಶೀತಜ್ವರ, ವಿಷಮಜ್ಜರ, ದೋಷಜ್ವರವೂ ಸಹ ಮಾಣ್ಣುಂ (ಸಕವೈ. ೬೮). i (ಹೊಂ (ಆ ಪೊನ್‌) ೬ ಗೋಡೆ] 


| 
(ಹೊಂಗೆ 4 ಬೀಜ) | |ಹೊಂಗೋಪುರ (ನಾ). ಚಿನ್ನದ ಗೋಪುರ: ಹೊಂಗೋಪುರ ಶಿಖರಕೆ ಪೋಪ ನಡೆ 
ಹೊಂಗೆಯೆಣ್ಣೆ (ನಾ). ಹೊಂಗೆಬೀಜದಿಂದ ತೆಗೆದ ಎಣ್ಣೆ ,- ತೈಲ: | | (aus ೨೮-೨೮). (ಹೊಂ (< ಪೊನ್‌) 4 ಗೋಪುರ] 
ಹೊಂಗೆಯೆಣ್ಣೆಯನ್ನು ದೀಪ ಉರಿಸುವುದಕ್ಕೆ ಬಳಸುತ್ತಾರೆ (ರೂಢಿ). ಹೊಂಗೋರಟೆ (ನಾ). ಹೊಂಬಣ್ಣದ ಹೂವುಗಳನ್ನು ಬಿಡುವ ಒಂದು ಬಗೆಯ 
[ಹೊಂಗೆ “- ಎಣ್ಣೆ] 45। ಗೋರಂಟೆ: ""ಕುರಂಟಕ:- ಹೊಂಗೋರಟೆ'' (ಓಷಧಿ. ೩೬). 
ಹೊಂಗೆರೆ (ನಾ). ಚಿನ್ನದ ಬಣ್ಣದ ಗೆರೆ; ಹೊಂಬಣ್ಣದ ರೇಖೆ: ಕೆಂಗಿಡಿ ಬಣ್ಲದ | | [ಹೊಂ (ಆ ಪೊನ್‌) * ಗೋರಟೆ (ಆ ಗೋರಂಟೆ)] 


ಹೊಂಚಿಕೆ ೮೯೭೫ ಹೊಂತಕಾಲ್ಟ್‌ 


ಹೊಂಚಿಕೆ (ನಾ): ೧. ಅಡಗಿಕೊಂಡಿರುವಿಕೆ; ಗುಪ್ತವಾಗಿರುವಿಕೆ: (8).। | ಲು (ಹೊಂಡದಲ್ಲಿರುವ ನೀರನ್ನು ತುಳುಕಿ, ಬತ್ತಿಸಿ, ಮಾನು ಹಿಡಿಯುವುದು ಎಂದರ್ಥ) 
೨. ಹಂಚಿಕೆ; ಸಂಚು; ಉಪಾಯ: ಯುದ್ಧ ಮೊದಲಾದ ಒಂದು ತಿಂಗಳೊಳಗೆ, | ಪ್ರಾರಂಭಿಸಿದರು (ಕಾನೂರು. ೨೨೮). [1] 
ವಿಷ್ಣುವರ್ಧನಪ್ರಭುವಿನ ಸೈನ್ಮಶಿಬಿರಗಳಲ್ಲಿ ಸಾಂಕ್ರಾಮಿಕ ಉಪಟಳ ಒಂದು | ಹೊಂಡೆಮರ (ನಾ). ಒಂದು ಬಗೆಯ ಮರ : ಚಿಂಡೇ, ಹೊಂಡೇಮರ 
ಕಾಣಿಸಿಕೊಂಡಿತು: ಶತ್ರುಗಳ ಹೊಂಚಿಕೆಯಿಂದಲೆ ಹೀಗಾಯಿತು (ಶಾಂತಲಾ. ೪೦೦). | | ಓ(ಮೈಔಗಿ ೨೦-೩೫೮). [ಹೊಂಡೈೆ 3- ಮರ; 
೩. ಹೊಂದಿಸುವಿಕೆ; ಒದಗಿಸುವಿಕೆ; ಅಣಿಗೊಳಿಸುವಿಕೆ: ಆ ಮಹಾಸನ್ನಿಧಾನವು | 5 |ಹೊಂತ್ಕ, ಹೊಂತು (ನಾ). ೧. ಬಲ; ಪರಾಕ್ರಮ. ೨. ಚಾತುರ್ಯ; ಜಾಣ್ಮೆ: 
ಈ ಹೊಂಚಿಕೆಯ ಬವಣೆಯಿಂದ ಅರಮನೆಯೊಳಗೆ ಎತ್ತೆತ್ತಲೂ ತೊಳಲುತ್ತ . . ಅವರ ಪ್ರಶ್ನೆಯು ವಿಚಿತ್ರವಾಗಿತ್ತು. ಅಲ್ಲದೆ ಕೇಳುವ ಅವರ ಹೊಂತ ತಿಳಿಯದೆ 
ಕೆಲವರಿಗೆ ಶ್ರೀಚಾಮುಣ್ನೇಶ್ವರಿಯ ಕರಾಳಾವತಾರವಾಗಿದ್ದಾರೆ (ಬೆಟ್ಟಳ. ೪೯). ನಾನು ಉತ್ತರಿಸಿದರೆ ಹೆಡ್ಡು ಬಿದ್ದೇನೆಂದು . . . ಇನ್ನೊಂದು ಪ್ರಶ್ನೆ ಸೇರಿಸಿದೆ 
(ಹೊಂಚು, (< ಪೊಂಚು,) 4 - ಇಕೆ) (ಚಬ್ಬಜೀ. ೧೬೬). ಹೊಂತು: ೩. ಮರ್ಮ; ರಹಸ್ಯ: ಅಂತೆ ಚಿಂತಿಸುತ ಕುಳಿತಿರಲು 
ಹೊಂಚು, "ಪೊಂಚು' ನೋ. ಆಂತರ್ಯದಲಿ ಅವರ ಮನಸಿಗೆ ಸಮಾಧಾನವನು ತಹದೊಂದು ಹೊಂತು ಮೊಗದೋರಿ 
ಹೊಂಚು "ಪೊಂಚ್ಮು' ನೋ. 10| ಬೆಳೆಯಿತು (ನವರ ॥. ೩೨-೧೪): ಆ ದಿನ ಆ ಬ್ರಾಹ್ಮಣನಿಗೆ ಮಾತ್ರ ನನ್ನ ಹೊಂತು 
ಹೊಂಚುಕಾವಲು (ನಾ). ಅಡಗಿಕೊಂಡಿದ್ದು ಮಾಡುವ ಕಾವಲು; ರಹಸ್ಕವಾಗಿ ತಿಳಿಯಲಿಲ್ಲ (ಬೆಟ್ಟಜೀ. ೪೦). ೪. ಮೋಸ; ವಂಚನೆ: "ಹೊಂತಕಾಜ', 
ಮಾಡುವ ರಕ್ಷಣೆ: ಆ ದಿವಸದ ಹೊಂಚುಕಾವಲಿನಲ್ಲಿ ಶತ್ರುಗಳನ್ನು ಕೊಂದನು | “ಹೊಂತಕಾಟ್‌' ಪರಾ. (ಜೇ.॥ ತುಳು. ಕೊಂತ, ಹೊಂತ] 
(ಮಲೆನಾ. ೬೬). [ಹೊಂಚು (ಆ ಪೊಂಚು,) 4 ಕಾವಲು (ಆ ಕಾವಲ್‌,)] ಹೊಂತ್ಮ "ಪಂತ |' ನೋ. 
ಹೊಂಚುಗಾರ (ನಾ). ೧. ಸಮಯವನ್ನು ಕಾಯುವವನು,- ಎದುರು | |ಹೊಂತ್ಮ "ಪಂತ್ಮ' ನೋ. 
ನೋಡುವವನು: «8. ೨. ಬೇಹುಗಾರ; ಗೂಢಚಾರ: (8). 15 | ಹೊಂತಕ (ನಾ). ಮೋಸಗಾರ; ವಂಚಕ; ಕುತಂತ್ರಿ: ಸಂತತ ನಿಸ್ಪಹರಾಗಿಹೆವೂ 
(ಹೊಂಚು, (ಆ ಪೊಂಚು) * - ಗಾರ (ಆ.- ಕಾಅ)] ಹರಿಯಂತಲೆ ಅನುಸರಿಸಿದೆವು ಹೊಂತಕರಲ್ಲಾನಂತಾದ್ರೀಶನ ಚಿಂತಿಪರೇ ಸರಿಯಲ್ಲ 
ಹೊಂಜಬಳ (ನಾ). ಚಿನ್ನದ ಈಟಿ,- ಸಬಳ: ಕಿಂಜಲ್ಮದ ಹುರಿಮಳಲಿಂದೆಸಳ್ಗಳ ಹೊರ್ತು (ಕರ್ನಾ. ೩೨೯). (ಹೊಂತ, 4 - ಕೃ 


ಹೊಂಜಬಳದ ಫಣಿತತಿಯಿಂ ಕಂಜಾಸ್ತನ ವನದುರ್ಗದಂತಾಯ್ತಪರಂಜಿಗೇದಗೆಯ | |ಹೊಂತಕಾತಿ (ನಾ). ಚತುರೆ; ಚದುರೆ: ವ್ಯಂತರಕಾಮಿನಿಯಿಂದ ಕೀರ್ತಿಸಿಕೊಂಡ 
 ಬಲ್ವೇಲಿ (ಶ್ರೀಪಾಲ. ೧-೬೫). [ಹೊಂ (< ಪೊನ್‌) ೬ ಸಬಳ] ಹೊಂತಕಾಂತಿಯ ನಿಟ್ಟಿಸರಸ (ಭರಚ. ೮-೮೧). (ಹೊಂತ, 4 - ಕಾತ್ರಿ] 
ಹೊಂಜಾವಡಿ (ನಾ). ಚಿನ್ನದ ಚಾವಡಿ; ಬಂಗಾರದ ಕಟ್ಟೆ, - ಜಗಲಿ: ಎಡಬಲದ | 20 | ಹೊಂತಕಾರ, "ಹೊಂತಕಾಅ' ನೋ. 
ಚಿತ್ರ ಹೊಂಜಾವಡಿಗಳೊಳಗೆ ಎಡೆವಿಡದೆ ಕಿಕ್ಕಿರಿದು ಕುಳುತಿರ್ಪ ಭೈರವರ ಗಡಣ ತೆರತರದಿ | ಹೊಂತಕಾರ್ದ "ಪಂತಗಾಅ' ನೋ. 
ನಿಖಿಳಾಯುಧಮನಾಂತು ಕಾಯ್ದಿಹರು (ನವಮೋ. ೨೪-೩೭). ಹೊಂತಕಾರ್ಲಿ "ಹೊಂತಕಾಟ್‌' ನೋ. 
(ಹೂಂ (ಆ ಪೊನ್‌) 4 ಚಾವಡಿ] ಹೊಂತಕಾರ್ಮಿ "ಹೊರಿತಕಾಲ್ಡ್‌' ನೋ. 
ಹೊಂಜಾಳಿಗೆ "ಪೊಂಜಾಳಿಗೆ' ನೋ. | ಹೊಂತಕಾಅ, ಹೊಂತಕಾರ,, ಹೊಂತಗಾರ (ನಾ). ೧. ಬಲಶಾಲಿ; ಪರಾಕ್ರಮಿ; 
ಹೊಂಜುರಿಗೆ "ಪೊಂಜುರಿಗೆ' ನೋ. xl ಸಮರ್ಥ: ವಿಷ್ಣು ಬಾಲಿಯಂ ಕೊಂದ ಪಾಪದೆ ಕೃಷ್ಣನಾದಾಗಳಾ ಹೊಂತಕಾಅನ 
ಹೊಂಜೆಳೆ "ಪೊಂಜೆಳೆ' ನೋ. ಜರಕನಂಬಿನಿಂ ಮಡಿಯನೇ (ವೀಶೈಪು. ೪-೫-೨೯). ೨. ವಂಚಕ; ಮೋಸಗಾರ; ಕಪಟಿ: 
| 
30 


ಹೊಂಜೆಳೆಗ (ನಾ). ಚಿನ್ನದ ಬೆತ್ತವನ್ನು ಹಿಡಿದವನು: ನಗರಿಯ ರಾಜಬೀದಿ ಸಂತತಂ ನಿಜಜಂಗಮಪ್ರಾಣಾಂತರಂಗಪ್ರಾಣ ಭಾಷೆಯ ಹೊಂತಕಾಅನು ಬಸವನಿರ್ದಡೆ 
ಯೊಳು . . . ಪರಾಕವಧಾನ ಜತನವೆಂದೆಂ ಬ ಹೊಂಜೆಳೆಗರ ನೋಡುತೆಯಿದ್ದನು 
(ಭರಚ. ೭೨-೮೬). [ಹೊಂಜೆಳೆ (ಎ ಪೊಂಜೆಳೆ) 1 - ಗೃ) 
ಹೊಂಚಿಳೆವಿಡಿ (ಕ್ರಿ). ಚಿನ್ನದ ಸೆಳೆಯನ್ನು ಹಿಡಿ; ಬಂಗಾರದ ಬೆತ್ತವನ್ನು 
ಹಿಡಿದುಕೊಳ್ಳು : ಇಳೆಯಾಣ್ಮನ ಮನದಿಂಗಿತವಟ್‌ತು ಹೊಂಜೆಳೆವಿಡಿದಬ್ದನೇತ್ರೆಯರು 
ಎಳವೆಣ್ಣುಗಳ ಚಿತ್ತೈಸೆಂದು ಸತಿಯರ ನಿಳಯಕೆ ಬೀಳ್ಕೊಡಿಸಿದರು (ಮೋಹತ. ೨೨-೧೫). 
.  [ಹೊಂಜೆಳೆ (ಆ ಪೊಂಜೆಳೆ) 4 ಪಿಡಿ] 
ಹೊಂಟು "ಪೊಪಮಡು' ಪರಾ. 
ಹೊಂಡ (ನಾ) ೧. ಹಳ್ಳ; ತಗ್ಗು; ಕುಣಿ: ಈ ಮನುಷ್ಯನು ಕುಂಬಾರ 
ನಾಗಿದ್ದುದರಿಂದ ರತ್ನವನ್ನು ಅಡಗಿಸಿಡಲು ತಕ್ಕ ಸ್ಥಳವು ಆವೆಮಣ್ಣಿನ ಹೊಂಡವೇ 
ಆಗಿರಬೇಕಲ್ಲವೇ? (ಮಣಿಸ. ೧೬); ಒಂದು ಭದ್ರವಾದ ತಾವನ್ನು ಅರಸಿ, ಹೊಂಡ 
ತೋಡಿ, ಗೂಡು ಸಿದ್ಧಪಡಿಸಿದುವು (ಜಾನಗೀ. ೬೧). ೨. ಹಳ್ಳದ ಪ್ರದೇಶ ,- ಭೂಮಿ: ಲಕ್ಷ್ಮಣಾಪೂರಿಯರು ಬಲು ಹೊಂತಕಾಲೌಯರು ಕಾಮವ್ಯ್ಮವಹಾರಿಯರು . . . 
ಆ ಮುಂದಿನ ಗುಡ್ಡೆ ಕಾಣುತ್ತದಲ್ಲಾ ಅಲ್ಲಿಯವರೆಗಿನ ಭೂಮಿ' ಸೀಮೆಯೆಲ್ಲಾ ರಾಜಿಸುವ ಚಾರುಯೌವನದ ವಾರಾಂಗನೆಯರತಿಸೊಬಗ ವರ್ಣಿಸುವದರಿದು 


ಬಾರೆವಾಯೆಡೆಗೆ (ಬಸಪು. ೩೭-೧೯); ಬಾಲಿ ಸುಗ್ರೀವರೊಂದು ಕಡೆಯಾ ಹೊಂತಕಾಜಂ 
ನನ್ನ ಪೂರ್ವಜರು ಬಿಟ್ಟುಹೋಗಿದ್ದಾರೆ. ಒಟ್ಟಾರೆ ಕೆಳಗಿನ ಹೊಂಡವೆಲ್ಲಾ ನನ್ನದೇ | 40| («ಪ್ರೌಢರಾ. ೬-೧೬) ೨. ಪ್ರತಿಸ್ಪರ್ಧಿ : ನಾರಿ ಪಶಿಧರ್ಮದಾ ಭೇರಿ ಮಾರನ ಹೊಂತಕಾಜ್‌ 


ಪಂಚಮೇಡ್ರನೆಂದೆಂಬಸುರಸಂತಾನದೊಡೆಯನೊಂದೆಶೆಯ ಹಾಣಾಹಾಣಿಯಿಂ ತಳ್ತು 
ಕಾದುತಿರ್ದರು (ವಿಶೈಪು. ೩-೪-೧೯). &. ಚತುರ; ಕುಶಲಮತಿ: ಜಗದಲಿ 
ಹವಣನಬ್‌ಯದ ಹೊಂತಕಾಜನ ನಿಜವ ಕೇಳು (ಕೃಷ್ಣಾಕಾ ೬-೫೦). ಹೊಂತಕಾರ,: ೧. 
ದಂತವಕ್ವಾದಿಯ ಕೊಂದ ಬಲವಂತನೊ ಹೊಂತಕಾರನೊ ಜಗದಂತರಿಯಾಮನೊ 
(ತೀರ್ಥಮ. ೨೩-೧). ಹೊಂತಗಾರ: ೧. ತೌಡಪ್ಪನ ಮನೆಯೊಳಗೆ ನಾಲ್ಕಾರು ಮಂದಿ 
ಹೊಂತಗಾರರಿದ್ದರು (ದೇವಮ. ೭೫).  [ಹೊಂತ್ಮ 4" - ಕಾಜ] 

35 | ಹೊಂತಕಾಲ್ಸ್‌, ಹೊಂತಕಾರಿ, (ನಾ). ೧. ಚಾತುರ್ಯವುಳ್ಳವಳು; ಚತುರೆ: 
ಇಂಥಾ ಹೆಣ್ಣಿನ ನಾನೆಲ್ಲೂ ಕಾಣೆನೊ ಹೊಂತಕಾಜ್‌ ಕಾಣಿರೋ ಸಂತತ ಸುರರಿಗೆ 
ಅಮೃತವನುಣಿಸಿದ ಪಂಕ್ತಿಯೊಳಗೆ ಪರವಂಚನೆ ಮಾಡಿದ (ಪುರಂದ. ೧-೧೩೦ ಪಲ್ಲವಿ); 


(ಗಂಗಾವ. ೫). ೩: ಚಿಕ್ಕ ಕೊಳ; ಸಣ್ಣ ಕೆರೆ: ಶರಣರ ಸದಾಚರಣೆಗೆ ನದಿ ನಡೆತಂದು ಭೂವರನ ಮಂಚವ ಸಾರೆ (ಪ್ರೌಢರಾ. ೩-೧೩). ೩, (ಪ್ರಾಯದಿಂದ) 
ಕೂ೫ಂಗಳಿಲ್ಲವು -ಹಳ್ಳ ಹೊರಡಂಗಳಿಲ್ಲವು ಕೆಚೆಯೊಜತೆಗಳಿಲ್ಲವು (ಸದ್ದೇವ. ಕ. ಮದಿಸಿದವಳು; ಸೊಕ್ಕಿದವಳು: ಎಳಿವರೆಯದಿ ಮೆಲ್‌ವಾ ಹೊಂತಕಾಲ್‌ೌಯನೆಳಸಿ 
೩೭೩-೧೨೦೪); ದೈವೆಜ್ಜನಾ ವರುಣ ಕಂಡನಾಗಳೆ ಕಣ್ಣ ನೀರಿನ ಹೊಂಡವನು ಹಸರಿಸುತ ನೋಡುವ ಕಣ್ಗಳಿಗೆ ಬಳಲಿಕೆ ಇಲ್ಲ (ಚಂಪ್ರಸಾಂ. ೯-೧೦೭); ಹೊನ್ನ ಹೂವಿನ 
ನಿನಗುದ್ದಂಡವೈರಿಯು ಪುಟ್ಟಿ ಬೆಳೆದಪನತ್ತಲೊಂದೆಡೆಯ ಎಂದೊಡೆ (ಸಾಳ್ಟಭಾ. ೨೧-೩೭). ಹೊಂತಕಾಅೌಯ ಬಂದಿಯ ಬಿನ್ನಾಣವತೆಯ ತಿಸರದ ಚೆನ್ನೆಯ ರಂಗರಂಗಾಯೆಂಬ 

ಹೊಂಡತೊಣಳು = (ಮಾನು ಹಿಡಿಯುವುದಕ್ಕಾಗಿ) ಹೊಂಡದಲ್ಲಿರುವ 45 ಮುದ್ದು ಮೋಹನ್ನೆಯ ನೆರೆವುದಿನ್ನೆಂತೊ (ಶತಸಾಂ. ೨೭-೩೮). ಹೊಂತಕಾರ್ಮಿ: ೨. 
ನೀರನ್ನು ಹೊರಕ್ಕೆ ತುಳುಕಿಸು,- ಚೆಲ್ಲು: ತಂದೆಮಕ್ಕಳಿಬ್ಬರೂ "ಹೊಂಡ ತೊಣಕ' ತಪೋನಿಧಿಯಾದ ವಿಶ್ವಾಮಿತ್ರನಂ ನಾನಾಪ್ರಕಾರಮಾಗಿ ನಾಟ್ಕವನ್ನಾಡಿಸಿ . . . 


ಹೊಂತಕಾಲ್ಡ್‌ ೮೯೭೬ ಹೊಂದುಗೂಡಿಸು 


ಇಂದ್ರನ ಸಭೆಗೆ ಹೊಂದಿಸಿದ ಹೊಂತಕಾರಿ ಒಬ್ಬಳು (ಸೌಗಂಧಿ. ೫೦೯-೪). | ಕೊಡ: ತೋರ ಹೊಂದಂಬು[ಪಾಕಾಂ. ಬಿ1ಗೆಯಲಿ ತುಂಬಿ ತರಿಸಿ ಪನ್ನೀರಿಂದ ಕಾಲ್ಗಳ 

[ಹೊಂತಕಾಜ + - ಇ! ತೊಳೆದು ಮಾರಕುಮಾರ ಮಂತ್ರೀಶಸುತೆಗೆ ರನ್ನದಾರತಿಗಳನೆತ್ತಿದಳು (ಮೋಹತ. ೩೧-೩೫). 

ಹೊಂತಕಾಲ್ಡ್‌, ಪೊಂತಕಾರಿ, ಪೊಂತಕಾಟ್‌. ಹೊಂತಕಾರ್ಮಿ (ನಾ). ೧. ಹೊಂದಂಬಿಗೆ: ಹೊಂದಂಬಿಗೆಯುದಕವ ತಂದು ಚರಣಾರವಿಂದವ ಪಡಿಗದೆ 
ಬಲಶಾಲಿ; ವೀರ; ಪರಾಕ್ರಮಿ: ಬೆರಸಿದವು ಬಲವೆರಡು ಹೊಕ್ಕವು ಕರಿ! ತೊಳೆದು ಗಂಧಕತ್ತುರಿಯಿಂದೆ ತಿಗುರಿಕ್ಕಿ (ಮೋಹತ. ೨೦-೩). 


ಘಟೆಗಳೇಟ್‌ದವು ಕುದುರೆಗಳುರವಣಿಸಿದವು ತೇರ ತಿವಿಧರು ಹೊಂತಕಾಜ್‌ಗಳು | | [ಹೊಂ (ಆ ಪೊನ್‌) *- ತಂಬುಗೆ) 

(ಕುವ್ಮಾಕ. ೧೦-೯); ತವಕಿಸಿದುದಾ ದಂತಿ ದಂತಿಯ ಜವಗತಿಗೆ ಜವಗುಂದಿದರು | | ಹೊಂದಗಡು "ಪೊಂದಗಡು' ನೋ. 

ಬಲುಭುವನ ಕೋಶದ ಹೊರೆಯ ಹೊಟ್‌ಗೆಯ ಹೊಂತಕಾಟ್‌ಗಳು (ತೊರರಾ. | ಹೊಂದಟ್ಟೆ "ಪೊಂದಟ್ಟೆ' ನೋ. 

೬-೩೨-೧೫); ಸಂತತಿ ಸಹಿತ ರಾವಣಬಲವ ತಜ್‌ದ ಹೊಂತಕಾಟ್‌ ಹನುಮಂತ ನಮ್ಮ |! |ಹೊಂದವಗ (ನಾ). ಚಿನ್ನದ ಆಸನ; ಸುವರ್ಣಪೀಠ : ಬಂದ ನಾರದ 


ಗುರು ಕಾಣಿರೊ (ಪುರಂದ. ೩-೮೬-೧). ೨. ಪ್ರತಿಸ್ಪರ್ಧಿಯಾದವನು: ಮಾರನ ಮುನೀಶ್ವರಗುಪಚರಗೈದು ಹೊಂದವಗದೊಳು ಕುಳ್ಳಿರಿಸಿ ಗಂಧಕತ್ತುರಿಯ ಲೇಪವನಿಕ್ಕಿ 
ಮದವನಂಡಲೆವ ಚೆಲ್ಪಿನ ಹೊಂತಕಾಆ್‌ ನೋಡೆಂದು ಮುದ್ದಿಪಳು (ಭರಚ. ೧೫-೫೪). |10, ದೇವಕಿನಂದನ ಮಾತನಾಡಿಸಿದ (ಮೋಹತ. ೧೩-೩೩); "ಅಗಲವಾದ ಚಿನ್ನದ ಜಗಲಿ'' 
೩. ವಂಚಕ; ಠಕ್ಕ: ಹೋದನದಕೋ ಹೊಮ್ಮಗ ಹೊಂತಕಾಲಿ ನಮ್ಮಾ ದಿನದ (ಮೋಹತ. ಅಡಿಟ). (ಹೊಂ (ಆ ಪೊನ್‌) 3- ತವಗ (ಆ ತವಂಗ) 


ಗಾಯಗಳಿಗೆ ವೇಧೆಯಿಕ್ಕಿದ ಗಾಡಿಕಾಅ ಸಿಕ್ಕದೆ ಬಿಟ್ಟುಹೋದನದಕೊ ಹುಸಿಯಲ್ಲ | |ಹೊಂದಳಿಗೆ "ಪೊಂದಳಿಗೆ' ನೋ. 
(ನಿಜಸಾಂ. ೨-೧೦೦). ಡಿ ಪೊಂತಕಾರಿ: ೧. ಪೋಗಲೀಯದೆ ಬಲವ ಪೊಂತಕಾರಿಗಳು | | ಹೊಂದಾಣಿಕೆ (ನಾ). ಹೊಂದಿಕೆ; ಸಾಮರಸ್ಕ : ಅಜಂತಾ ಮತ್ತು ರಜಪೂತ 


ಮೊಗಗೆಡಿಸಿ (ಕರಿಕು. ೧೭-೯). ಡಿ ಪೊಂತಕಾಖಿ: ೧. ಆ ಪಂದಿಗಳೊಳ್‌ ಕೆಲಂಬ | ಕಲಾವಿದರು ತಮ್ಮ ಕಲೆ, ಜೀವನ, ಧರ್ಮಗಳಿಗೆ ಸಮರಸವಾದ ಹೊಂದಾಣಿಕೆಯಿದ್ದ 
ಪಂದಿಗಳ್‌ ಪೊಂತಕಾಟ್‌ಗಳ ನಿಡುಸರಲ್ಲಳ್‌ ತಾಗೆ . . . ಮಡಿದವು (ಹಾಲಾಸ್ಮ. |5| ಆದರ್ಶವಾತಾವರಣದಲ್ಲಿ ದಿವ್ಯವಾದ ಕಲೆಯನ್ನು ನಿರ್ಮಿಸಿದರು (ಭಾರದ. ೫೩೪); 
೩-೧೩-೩೬ ವ). ಹೊಂತಕಾರ್ಮಿ: ೧. ರಢಿಕರು ಶರಚಮತ್ಕಾರಿಗಳು ಪದಚರ | | ಹೂವು ಹಣ್ಣೂ ಗಿಡದ ಎಡೆಬಿಡದ ಕಾಣಿಕೆ. ಸಾವು-ನೋವೂ ನಮ್ಮ ದಿನದ ಹೊಂದಾಣಿಕೆ 
ಹೊಂತಕಾರಿಗಳು . . . ತರತರದಿ ನಿಂದಿಹರು (ಕೋಗಯ. ೩-೪೬); ಹೊಂತಕಾರಿಗಳಿವರು (ನಲಮು. ೬೮-೧೪); ಹೊರಗಿನಿಂದ ಪಡೆದುಕೊಂಡ ಜ್ಞಾನ ಲೇಖಕನ ರಕ್ತದಲ್ಲಿ 
ಕಲಿಯಾಗಿ ಕಾಳಗಕೆ ನಿಂತು ಹಿರಿಯುಬ್ಬಣದಿ ಪರಿಘದಿಂ ಸುರಗಿಯಿಂ ಕುಂತದಿಂ ಕಠಾರಿಯಿಂ ಬೆರೆಯದೆ, ಕೃತಿ ಎರಡು ಭಾಷೆಗಳ ಹೊಂದಾಣಿಕೆಯಾಗುತ್ತದೆ (ಹೊಸಕ್ಟಿ. ೨೮೦). 
ಮುಸಲದಿಂ ಪರಶು ತೋಮರದಿಂದ ತಿವಿದಾಡ್ದರು (ತುರಂಗ. ೧೮-೪). ೩. ಅಲ್ಲಿಂದ (ಹೊಂದು, (ಆ ಪೊರ್ದು) 3 - ಅಣ್ಮೆ 1 - ಇಕೆ) 

ಪೋಲೀಸರಿಗೆ ಹೊಂತಕಾರಿಗಳನ್ನು ಹುಡುಕುವ ಕೆಲಸವಾಯಿತು (ಗೊಂಡಾರ. ೩೧). |20| ಹೊಂದಾಲಿ (ನಾ). ಚಿನ್ನದ ಚೊಂಬು; ಬಂಗಾರದ ಥಾಲಿ: ಹೊಂದಾಲಿಯ 
೪. (ಪ್ರಾಯದಿಂದ) ಮದಿಸಿದವನು; ಸೊಕ್ಕಿದವನು: ಹೊಸ ಹರೆಯದ | | ಮಾಳ್ಕೆಯೊಳು. . . ಎಸೆದುದು ಚಂದ್ರಂ (ಜಯಕಾ. ೧೪-೬). 

ಹೊಂತಕಾರಿ ಮೈಸಿರಿಯಿಂದ ಅಸಹಾಯ ಶೂರನಂಗಜನು . . . ಬಂದನು | | (ಹೊಂ (ಆ ಪೊನ್‌) 4 ತಾಲ್ಮಿ) 

ರಾಜನಾಸ್ಟಾನಕ್ಕೆ (ಸೌಂದಕಾ. ೧-೭೬). [ಹೊಂತಕಾಅ + - ಇ) | ಹೊಂದಾವರೆ "ಪೊಂದಾಮರೆ' ನೋ. 


ಹೊಂತಕಾಅಿತನ (ನಾ). ಚಾತುರ್ಯ; ಕೌಶಲ: ರಣದ ಮೇಲಭಿಲಾಷೆಯುಳ್ಳಡೆ | ಹೊಂದಾಳ "ಪೊಂದಾಳ' ನೋ. 
ಕೆಣಕಿ ನೋಡಿದಡಲ್‌ಯಬಹುದುಬ್ಬಣ ಶರಾನಸ ಸರಳ ಹೊಜ್‌ಗೆಯ ಹೊಂತಕಾಜ್‌ತನ | 25 | !ಹೊಂದಾಳೆ (ನಾ). ಚಿನ್ನದ ಬಣ್ಣದ ತಾಳೆ; ಹೊಂಗೇದಗೆ:' ತಾಳಿ 
(ತೊರರಾ. ೪-೪-೩೭). (ಹೊಂತಕಾಬ್ಸ್‌ 4 - ತನ] | | ಹೊದಾಳೆಯಕ್ಕೆಯು ಕಕ್ಕೆ ಪಚ್ಚಾರಿ ಮೇಲಾದ ಬಿದಿರು . . . '8ಕ್ಕಿರಿಪ ಕಾನನದೊಳು 
ಹೊಂತಗಾರ "ಹೊಂತಕಾಣ' ನೋ. | (ನವಮೋ. ೮-೯). [ಹೊಂ (ಆ ಪೊನ್‌) + ತಾಳೆ, (ಆ ತಾಚಿ) 
ಹೊಂತಗಾರಿಕೆ, ಹೊಂತುಗಾರಿಕೆ (ನಾ). ಸಂಚು; ವಂಚನೆ; ಮೋಸಗಾರಿಕೆ: ಹೊಂದಿಕೆ "ಪೊಂದಿಕೆ' ನೋ. 
ಪರ್ಸಿಯ, ತುರ್ಕಿಸ್ನಾನದಂಥ ಸ್ಥಳಗಳಲ್ಲಿ ಅರಸುತನ ಪ್ರಾಪ್ತಿಯು ಕೇವಲ ಕಪಟ, | |ಹೊಂದಿಕೆಗೆಡು (ಕ್ರಿ). ಹೊಂದಾಣಿಕೆಯನ್ನು ಕಳೆದುಕೊಳ್ಳು; ಸಾಮ 


ಹೊಂತಗಾರಿಕೆಗಳಿಂದ ಲಭಿಸುತಿತ್ತು (ಬಾಲಪ್ರ. ॥. ೧೧೩೬); ಅವನಿಗೆ ಗೌಡನ [so ರಸ್ಕವಿಲ್ಲದಾಗು: ಮಹಮ್ಮದೀಯರು . . . ಬಂದಾಗ್ಗೆ ಘಂ 
ಹೊಂತಗಾರಿಕೆ ತಿಳಿಯಿತು (ಮುಗಿಯು. ೨೪೨). ಹೊಂತುಗಾರಿಕೆ: ಏನೋ ಹೊಂತುಗಾರಿಕೆ | | ಒಂದಾಗಿದ್ದರೂ ಹಿಂದುಗಡೆ ಹೊಂದಿಕೆಗೆಟ್ಟರು (ಎಚಾಮಂ. ೨೫). ' 
| 


ಇರಬೇಕು (ಕುಡಿಕೂ. ೨೭೭). [ಹೊಂತಗಾರ (ಆ ಹೊಂತಕಾಅ) 4 - ಇಕೆ) i [ಹೊಂದಿಕೆ (< ಪೊಂದಿಕೆ ) + ಕೆಡು; 
ಹೊಂತತನ (ನಾ). ಎ ಹೊಂತಕಾಟ್‌ತನ: ಇಂತು ಬಲುಬಗೆಯಿಂದ ತಮ್ಮಯ | ಹೊಂದಿಗೆ "ಪೊರ್ದುಗೆ' ನೋ. 

ಪಂತಪೌರುಷ ಮೆರೆಯೆ ಮೂದಲೆ ಹೊಂತತನ ಕಡುಜಾಣ ಜಾಗ್ರತೆ ಚಾಪದಗ್ಗಳಿಕೆ ನಿತು | ! ಹೊಂದಿಸು "ಪೊರ್ದಿಸು' ನೋ. 

ಕಾದುವ ಚಲವ ಸಕಲದಿಗಂತದರಸರು ಮೆಚ್ಚೆ ಖಳದನುಜಾಂತಕರು ಕಾದಿದರು |3| ಹೊಂದು, "ಪೊರ್ದು' ನೋ. 

(ಕೋಗಯ. ೧೦-೫೦).  [ಹೊಂತ, *- - ತನ] ಹೊಂದ್ಕು 'ಪೊಂದ್ಕು' ನೋ. 
ಹೊಂತಲೆ (ನಾ). ಸೇನೆಯ ಅಗ್ರಭಾಗ; ಮುಂಚೂಣಿ: ಕಡಗುವ ಜವಚೂಣಿಯ | [ಹೊಂದು "ಪೊಂದ್ಕು' ನೋ. 

ಮನೆಯೊಳು ಭಗಪೂಷರು . . . ಬಳಿಕುಳಿದ ಪಡೆಸಹಿತಬುಜೋದರ ಹೊಂತಲೆಯೊಳು ಹೊಂದ್ಕು "ಪೊಂದ್ಮು' ನೋ. 


ಮುಂತೊಗ್ಗೊಡೆಯದೆ ನೆರೆದು (ವೀರೇಚ. ೨-೩೨); ಅವರಿರ್ವರುಂ ತಂತಮ್ಮ ಹೊಂದುಗೂಡಿಕೆ (ನಾ). ಹೊಂದಿಕೊಂಡು ಒಟ್ಟಾಗಿರುವಿಕೆ; ಸಾಮರಸ್ಕ; 


ಹಸ್ಮಶ್ವರಥಪದಾತಿಬಲಂಬೆರಸು ಹೊಂತಲೆಯೊಳಾಂತಿರ್ದರ್‌ (ಮಹಾನೇ. ೧೨-೬೦ ವ). [40 | ಮೇಳ: ವಿದ್ಕಾರಣ್ಮರೂ . . . ಶಿವಾಜಿಮಹಾರಾಜರೂ ಧರ್ಮಸಂಸ್ಕಾಪನೆ 

(?- ತಲೆ] | | ಪರಿಪಾಲನೆಗಳನ್ನು ಹೊಂದುಗೂಡಿಕೆಯ ಬಾಳುವೆಗೆ ಹಾದಿಯನ್ನು ಮಾಡಿಯೇ 

ಹೊಂತು "ಹೊಂತ' ನೋ. | | ಕೊನೆಗಾಣಿಸಿದರು. (ವಚಾಮಂ. ೨೫); ಹೊಂದುಗೂಡಿಕೆ ಇರದ ಜನಕೆ ನೊಂದೆ (ನಾಡಲೀ. 
ಹೊಂತುಗಾರಿಕೆ "ಹೊಂತಗಾರಿಕೆ' ನೋ. ೬೬-೧೬). [ಹೊಂದುಗೂಡು + - ಇಕೆ] 

ಹೊಂದಂಡಿಗೆ "ಪೊಂದಂಡಿಗೆ' ನೋ. ಹೊಂದುಗೂಡಿಸು (ಕ್ರಿ). ಹೊಂದಿಕೆಯನ್ನುಂಟುಮಾಡು; ಸಾಮರಸ್ಕವನ್ನುಂಟು 

ಹೊಂದಂಬಿಗೆ "ಹೊಂದಂಬುಗೆ' ನೋ. 45| ಮಾಡು; ಒಂದುಗೂಡಿಸು: ಬೇರೆಬೇರೆಯಾದವರನ್ನು ಹೊಂದುಗೂಡಿಸಿ ಒಂದು 


ಹೊಂದಂಬುಗೆ, ಹೊಂದಂಬಿಗೆ (ನಾ). ಚಿನ್ನದ ತಂಬಿಗೆ; ಬಂಗಾರದ ಸಣ್ಣ | ಮಾಡುವನು (ಎಚಾಮಂ. ೨೫). (ಹೊಂದುಗೂಡು 4 - ಇಸ್ಕು? 


ಹೊಂದುಗೂಡು ೮೯೭೭ ಹೊಂಬಾಲ್‌ 


ಹೊಂದುಗೂಡು (ಕ್ರಿ). ಹೊಂದಾಣಿಕೆಯನ್ನು ಪಡೆ; ಸಾಮರಸ್ಮವನ್ನು ಹೊಂದು; | ಸಾಲು ಹರಗಿದ ಮೇಲೆ . . . ಗೋದಿಯನ್ನು ಬಿತ್ತಬೇಕು (ಕೃಒಪ್ರ. ೮೨). 
ಒಂದುಗೂಡು: ಒಳ್ಳೆಯ ಮನಸ್ಸಿನಿಂದ ಹೊಂದುಗೂಡಿರುವುದೆ ಧರ್ಮ [ಆ ಹೊಚ್ಚ 4 ಪಸ್ಕಿ! 

(ಎಚಾಮಂ. ೨೪); ಹೊಸಕಾಲದ ಪರಿಸ್ಥಿತಿಗೆ ಹೊಂದುಗೂಡಿರುವಂತೆ ಆ ಭಾಷೆಯನ್ನು | |ಹೊಂಬಳದಿ (ನಾ). ಚಿನ್ನದ ಬಣ್ಣದ ಹಳದಿ; ಹೊಂಬಣ್ಣ: ಚಂದ್ರೋದಯದ 

ಮಾರ್ಪಡಿಸಬೇಕಾಗುವುದು (ತಿಡುಗು. ಆ ಪೀಠಿಕೆ). ಛಂದದಿಂ ಶಾಂತಿಯಿಂದೈತಂದನಾಂಜನೇಯಂ, ಪವನಸೂನು, ಅದೊ ಜಾಂಬವಾನಂತರಂ 

[ಹೊಂದ್ಕು (ಆ ಪೊಂದ್ಳು) 4- ಕೂಡು, ] 5 | ಹೊಂಬಳದಿ ಹೊಳಹಿನಂಗದ, ವಜ್ರಸಮತನುಬಲಿಷ್ಠತೆಯ, ವನಲತಾಶೋಭಿತಶಿರತ್ರನಂ 
ಹೊಂದುಗೆ "ಪೊರ್ದುಗೆ' ನೋ. (ಶ್ರೀರಾಮಾ. ೩೫೭-೪೬೯). [ಹೊಂ (ಆ ಪೊನ್‌) 4 ಪಳದಿ] 
ಹೊಂದುಗೆಡು (ಕ್ರಿ). ಸಾವು ಇಲ್ಲವಾಗು: ಹುಟ್ಟು ಹೊಂದುಗೆಟ್ಟುದೆ ನಿರ್ವಾಣ | |ಹೊಂಬಳಯಿಗೆ "ಪೊಂಬಳಯಿಗೆ' ನೋ. - 

(ಆದವ. ೫೧-೧೪೯). [ಹೊಂದು (ಆ ಪೊಂದ್ಳು) ಕೆಡು] ಹೊಂಬಳ್ಳಿ (ಕ್ರಿ). ಸುವರ್ಣದ ಲೇಪವನ್ನು ಮಾಡು; ಬಂಗಾರದ ಮೆರುಗನ್ನು 
ಹೊಂದುಡಿಗೆ "ಪೊಂದುಡಿಗೆ' ನೋ. ಕೊಡು: ಉಲಿವ ಗೆಜ್ಜೆಯ ಚೆಲ್ಲಣದ ಹೊಂಬಳಿದ ಹರಿಗೆಯ ಹೊಳೆವ ಕಡಿತಲೆಗಳ 
ಹೊಂದೂಂಬು (ನಾ). (ಕೆರೆ, ಕಟ್ಟೆಗಳಲ್ಲಿ ನೀರನ್ನು ಬಿಡಲು ಮಾಡಿರುವ) |10| ಎಲಾಸದೊಳಂದು ಹೊಕ್ಕುದು ತುಳುವ ಪಡೆ ಕಡುಗಿ (ಕುವ್ಕಾಭೀ. ೪-೩೩). 

ಸುವರ್ಣದ ಕಂಡಿ,- ದ್ವಾರ; ಚಿನ್ನದ ತೂಬು: ಲೀಲೆಗಾರ್ತಿಯರಚ್ಕುತ [ಹೊಂ (< ಪೊನ್‌) 4 ಬಳಿ (ಆ ಬಟ್ಟಿ) 

ನಾಜ್ಜೆಯಿಂದೆ ಪೆರ್ಗಾಲ ಹೊಂದೂಂಬನು ನೆಗಹೆ ಕೀಲಣೆಗೆಯ್ದ ಸುವರ್ಣ ಹೊಂಬಳ್ಳಿ (ನಾ). ಚಿನ್ನದ ಕೆಲಸ ಮಾಡಿರುವ ಒಂದು ಬಗೆಯ ಬಟ್ಟೆ; 

ವೇತಂಡಶುಂಡಾಲದೆ ಸುರಿದುದು ಸಲಿಲ (ಮೋಹತ. ೧೪-೩೫). ಜರತಾರಿಯ ನಕಾಸೆಯುಳ್ಳ ವಸ್ತ್ರ: ಬಳಿಯ ಚೌರಿಯ ಹೊರೆಯ ಚಿತ್ರಾವಳಿಯ 

[ಹೊಂ (ಆ ಪೊನ್‌ ) *- ತೂಂಬು। ವಿಧಾನದ ಹಾಸುಗಳ ಹೊಂಬಳಿಯ ತೆರೆಸೀರೆಗಳ . . . ಹೊಂಗೆಲಸದೊಳು ರುರಿಗೆಗಳ 
ಹೊಂದೆನೆ "ಪೊಂದೆನೆ' ನೋ. 15 | ಸುವರ್ಣಾವಳಿಯ ದಿಂಡುಗಳೊಟ್ಟಿದವು ಬಂಡಿಗಳ ಜವ ಜಡಿಯೆ (ಕುವ್ಮಾಗ ೪-೧೪). 
ಹೊಂದೆರೆ "ಪೊಂದೆರೈ' ನೋ. (ಹೊಂ (ಆ ಪೊನ್‌) 4 ಪಳ್ಳಿ (ಆ ಪಟ್ಮ್‌)] 
ಹೊಂದೇರು "ಪೊಂದೇರು' ನೋ. ಹೊಂಬಳ್ಳಿ (ನಾ). ಹೊನ್ನಿನ ರೂಪದಲ್ಲಿ ಕೊಡುವ ತೆರಿಗೆ ,- ಸುಂಕ: ಸಮಸ್ತ 
ಹೊಂದೊಟ್ಟಿಲು "ಪೊಂದೊಟ್ಟಿಲು' ನೋ. ಗವುಂಡುಗಳುಂ ಭುಜಗೇಶ್ವರದೇವರಿಂಗೆ ನೀರು ಕೂಲಿ ನಿಚಂಡಿ ಹೊಂಬಳಿ . .. ಯಾ 
ಹೊಂದೊಡರು 'ಪೊಂದೊಡರ್‌' ನೋ. ದೇವರಯೊಕ್ಕಲು ಏಸುವುಳ್ಳದಕ್ಕುವುಂ ಸರ್ವಮಾನ್ಮವಾಗಿ ಬಿಟ್ಟ ದತ್ತಿ (ಎಕ. ೪ (8. 
ಹೊಂದೊಡವು "ಪೊಂದೊಡವು' ನೋ. 20| ಚಾಮರಾ. ೪-೧೧; 1201); ಶ್ರೀರಾಮನಾಢ'ದೇವರ ಶ್ರೀಕಾರ್ಯ್ಯಕ್ಕೆ ಆ ನರಸಿಂಹ 


ಹೊಂದೊಡಿಗೆ "ಪೊಂದೊಡಿಗೆ' ನೋ. ಮಂಗಲವನು ಸಿದ್ಧಾಯ ಹೊದಕೆ ಹೊಂಬಳಿ . . . ಎಲ್ಲ ಕಿಲುಕುಳವನು ಬಿಟ್ಟು . . . 
ಹೊಂದೋಣಿ (ನಾ). ಚಿನ್ನದ ದೋಣಿ; ಬಂಗಾರದ ನಾವೆ: ಅಡಕಿ ಸ ಧಾರೆಯನೆಐದು (ಎಕ. ೪(), ಚಾಮರಾ. ೨೯೫-೩೦; 1337). 
ಹೇಮಘಟದುಗ್ಗಡದ ಹೊಂದೋಣಿಗಳ ಹಂತಿಯ ಸಡಗರದ ಸೌರಂಭವೆಸೆದುದು | [ಹೊಂ (< ಪೊನ್‌) % ಬಳ್ಳಿ (ಆ ಬಟ್ಸ್‌)) 
ಸುತ್ತುವಳಯದಲಿ (ತೂರರಾ. ೧-೧೩-೧೦). [ಹೊನ್‌ (ಆ ಪೊನ್‌) 4 ದೋಣ್ಮಿ] | ಹೊಂಬಳೆ (ನಾ). ೧. ಚಿನ್ನದ ಬಳೆ,- ಕಂಕಣ: ಹಸ್ತಕಟಕ ಹರಳುಂಗುರ ಹೊಂಬಳೆ 
ಹೊಂದೋರಣ (ನಾ). ಚಿನ್ನದ ತೋರಣ; ಬಂಗಾರದ ತೋರಣ: |25| ವಿಸ್ತಾರ ನವರತ್ನಹಾರ (ಶಾಂತೀಚ. ೩-೬೮); ಕಾಲುಂಗುರ ಪಿಲ್ಲಿ . . . ಹೊಂಬಳೆಗಳ 
ಇತ್ತ ಹೊಂದೋರಣದ ತೊಲೆಯಲಿ ಅತ್ತಲಿತ್ತಲು ಹನುಮ ತಿರುಗಲು ಬಾಲೆವೆಣ್ಣುಗಳ್ಳೆದಿದರು (ಕಂನವಿ. ೨೧-೧೬). ೨. (ಆನೆಯ ಕಾಲಿಗೆ ತೊಡಿಸುವ) 
ಮುತ್ತಿತಮರಾರಿಗಳು ಶಿಖಿಯನು ಶಲಭ ಕವಿವಂತೆ (ಕೌಶಿರಾ. ೧೧-೨೬). ಚಿನ್ನದ ಬಳೆಯಂತಹ ಒಂದು ಆಭರಣ: ಮೇಲೇಜುವ ಬಗೆ ಮಿಗೆ ತಿವುರಿನ 
[ಹೊನ್‌ (ಆ ಪೊನ್‌) 3-.ತೋರಣ। | ಹೊಂಬಳೆಗಳ ಭಾಳದ ಚಂದ್ರದ ಚಿತ್ರದ ಮೊಗರಂಬದ ಕೈದಾಳಿನ ಕಾಲ್ಲಾಪಿಂ ಹಡೆಯಂ 
ಹೊಂಪಿಡಿ (ಕ್ರಿ). ಚೆಲುವು ತುಂಬಿರು; ಸೊಗಸಾಗಿರು: ಬಡನಡುವಿನ ಬಾವನ್ನ ಹಣ್ಣಿದ ಕರಿಘಟೆ ನೆರೆದುವು ಬಲದೊಳಗೆ (ವೀರೇಚ. ೨-೨೮). 
ಗಂಪಿನ ಹೊಂಪಿಡಿದ ಹೊಂಬಳ್ಳಿಯೊಳೆಸೆವ ಕಡುಬಿಣ್ಬಿನ ಜಘನದ ಕಾಮಿನಿಗಿಂದು |30 [ಹೊಂ (ಆ ಪೊನ್‌) 1 ಬಳ್ಳೆ) 
ಪಡಿಗಟ್ಟಿ ಪೇಳುವೆನೇನ (ಜೀವಂಸಾಂ. ೧೦-೨೫). [ಹೊಂಪು ( ಪೊಂಪು) 4 ಇಡ್ಡಿ] ಹೊಂಬಳ್ಳಿ "ಪೊಂಬಳ್ಳಿ' ನೋ. 
ಹೊಂಪು "ಪೊಂಪು' ನೋ. ಹೊಂಬಾಗೆ (ನಾ). ಒಂದು ಬಗೆಯ ಬಾಗೆಮರ,- ಶಿರೀಷವೃಕ್ಸ : ಬಾಗೆ, ಕಲ್ಪಾಗೆ, 
ಹೊಂಪುಣಿ "ಪೊಂಪುಟ್‌' ನೋ. ಹೊಂಬಾಗೆ, ಶಿರೀಷ (ಮೈನಗಿ ೪-೬೪). "ಕಲ್ಪಾಗೆ' ಪರಾ. 
ಹೊಂಪುಳಿ "ಪೊಂಪುಟ್‌' ನೋ. [ಹೊಂ (ಆ ಪೊನ್‌) 4 ಬಾಗೆ] 
ಹೊಂಪುಳಿಯೋಗು "ಪೊಂಪುಟ್‌ವೋಗು' ನೋ. 35 | ಹೊಂಬಾಳು (ನಾ). ಚಿನ್ನದ ಕತ್ತಿ; ಸುವರ್ಣದ ಖಡ್ಗ: ಹೊಂಬಾಳೆಂದೊಡಲಿಂಬು 
ಹೊಂಪುಳಿವೋಗು “"ಪೊಂಪುಟ್‌ವೋಗು' ನೋ. ಗೊಡಲು ಬಲುಸಂಭ್ರಮವಕ್ಕುದೆ ಲಕುಮಾಶ (ಪ್ರಸಕೀ. ೭೫-೧). 
ಹೊಂಪುಳಿಹೋಗು "ಪೊಂಪುಟ್‌ವೋಗು' ನೋ. | (ಹೊಂ (< ಪೊನ್‌) *- ಬಾಳ್ಕು (ಆ ಬಾಳ್ಕ್‌)] 


ಹೊಂಬಟ್ಟ "ಪೊಂಬಟ್ಟ' ನೋ. ಹೊಂಬಾಳೆ "ಪೊಂಬಾಳೆ,' ನೋ. 

ಹೊಂಬಟ್ಟಲು "ಪೊಂಬಟ್ಟಲ್‌' ನೋ. ಹೊಂಬಾಳ್ಮೆ "ಪೊಂಬಾಟ್‌” ನೋ. 

ಹೊಂಬಟ್ಟೆ "ಪೊಂಬಟ್ಟೆ' ನೋ. 40| ಹೊಂಬಾಳೆ (ನಾ). ಒಂದು ಬಗೆಯ ಸಸ್ಮ (7): “ಕಬರಿ ೨ ಹೊಂಬಾಳೆ'' 
ಹೊಂಬಣ್ಣ “ಪೊಂಬಣ್ಣ' ನೋ. (ಅಕಾನಿ. ೫-೧); ""ಜೀವಂತೀ - ಸಿಹಿಪಾಲೆ, ಮೆದೆ, ಹೊಂಬಾಳೆ, ಅಣಿಕೆ, ಶ್ರೇಷ್ಠಶಾಕ'' 
ಹೊಂಬರಹ "ಪೊಂಬರಹ' ನೋ. (ಓಪಧಿ. ೬೩). (7) 

ಹೊಂಬರಿಯಣ 'ಪೊಂಬರಿಯಾಣ' ನೋ. ಹೊಂಬಾಳೆಹುಲ್ಲು (ನಾ). ಒಂದು ಬಗೆಯ ಹುಲ್ಲು: ಗಂಡು ಅಕ್ಕಬುಹುಲ್ಲು, 
ಹೊಂಬರಿವಾಣ "ಪೊಂಬರಿಯಾಣ' ನೋ. ತಪ್ಪರೆಹುಲ್ಲು, ಹೊಂಬಾಳೆಹುಲ್ಲು, ಸಣ್ಣಕ್ಕಿಹುಲ್ಲು (ಮೈಔಗಿ. ೩೦-೫೮೫). 

ಹೊಂಬಸಿ (ನಾ). ಆಗತಾನೇ ಹಸಿಯಾದುದು: ಈ ಪ್ರಕಾರ ಬೇಸಿಗೆಯಲ್ಲಿ ಮೂರು | [ಹೊಂಬಾಳೆ *- ಹುಲ್ಲು (« ಪುಲ್‌)] 


ಸಾಲು ಮಳೆಯಾದ ಮೇಲೆ ಸಮಯವನ್ನರಿತು ಹೊಂಬಸಿ ಒಳಗೆ ಮೂರು ಸಾಲು ನಾಲ್ಕು ಹೊಂಬಾಲಟ್‌ "ಪೊಂಬಾಟ್‌' ನೋ. 


ಹೊಂಬಿತ್ತಾಳೆ ೮೯೭೮ ಹೊಗರಾನ್‌ 


ಹೊಂಬಿತ್ತಾಳೆ (ನಾ). ಚಿನ್ನದ ಗಿಲೀಟು ಮಾಡಿದ ಹಿತ್ತಾಳೆ; ಬಂಗಾರದ ಲೇಪ | |ಹೊಕ್ಕರಣೆ "ಪೊಕ್ಕರಣೆ' ನೋ. 
ಮಾಡಿದ ಹಿತ್ತಾಳೆ: ತೊತ್ತಿನ ಕೊರಳಲ್ಲಿ ಹೊಂಬಿತ್ತಾಳೆಯ ಸಿಂಗಾರವ ಮಾಡಿದಂತೆ | |ಹೊಕ್ಕಳು "ಪೊಕ್ಕುಮ್‌' ನೋ. 
(ಬಸವ. ೬೩೭); ಹೊಂಬಿತ್ತಾಳೆಯ ಕೆಲಸದಂತೆ (ಪಾಠಾ. ಹೊನ್ನು ಕೆಂಚೆಂದಡೆ, ಹಿತ್ತಾಳಿ | |ಹೊಕ್ಕಳುಬಳ್ಳಿ "ಹೊಕ್ಕುಳುಬಳ್ಳಿ' ನೋ. 
ಕೆಂಚೆಂಬ। ಸಿಂಹದ ನಡು ಸಣ್ಣದೆಂದಡೆ ನಾಯ ನಡು ಸಣ್ಣದೆಂಬ ಪಂಚಮಹಾಪಾತಕರ | |ಹೊಕ್ಕು, "ಪೊಗು' ಪರಾ. 
ನುಡಿಯ ಕೇಳಲಾಗದು (ಚನ್ನವ. ಕ. ೩೯೯-೮೪೨). 5 |ಹೊಕ್ಕ್ಕು 'ಪೊಕ್ಕು' ನೋ. 

[ಹೊಂ (ಆ ಪೂನ್‌) + ಪಿತ್ತಾಳೆ (< ಪಿತ್ತಳೆ)] ಹೊಕ್ಕುನೂಲು (ನಾ). ಮಗ್ಗದ ನೆಯ್ಗೆಯಲ್ಲಿ ಅಡ್ಡವಾಗಿ ಹಾಕುವ ಎಳೆ: 
ಹೊಂಬಿಸಿಲು "ಪೊಂಬಿಸಿಲ್‌' ನೋ. ನೀಟವಾಗಿ ಸಮವಾಗಿರುವ ಹಾಸುನೂಲುಗಳು ಹೊಕ್ಕುನೂಲುಗಳಿಗೆ ಆಧಾರವಾಗಿರುವ 
ಹೊಂಬೀಸಣಿಗೆ (ನಾ). ಬಂಗಾರದ ಬೀಸಣಿಗೆ: ಗಿಣಿನುಡಿಯಬಲೆಯ ಕೂಟದಿ ಹಾಗೆ ಸತ್ಪುರುಷರಿಗೆ ಸತ್ತುರುಷರೇ ಆಧಾರವಾಗಿರುವರು (ಕೃವಾಉ. ೫೯). 

ಮುತ್ತಿನ ಮಣಿಯಂತೆ ಬೆಮರಾಂತಿರುವ ಹಣೆಯ ನಿವಾರಿಸಬೇಕೆಂದು ಹೊಂಬೀಸಣಿಗೆಯ | | [ಹೊಕ್ಕು (< ಪೊಕ್ಕು) 4 ನೂಲ್ಕು (ಆ ನೂಲ್ಮ್‌)| 
ಹಿಡಿದೊರ್ವಳಿಹಳು (ಮೋಹತ. ೪-೧೧). [ಹೊಂ (< ಪೊನ್‌) 4 ಬೀಸಣಿಗೆ 10 ಹೊಕ್ಕುಬಳಕೆ (ನಾ). (ಆಲಂ) ಗಾಢಪರಿಚಯ; ನಿಕಟವರ್ತಿತ್ವ : ಅಂದಿನ ಜನರಿಗೆ 
ಹೊಂಬು, 'ಪರಪ್ರು' ನೋ. ಮಹಮ್ಮದೀಯ ಸಂಸ್ಕತಿಯ ಹೊಕ್ಕುಬಳಕೆ ಸಾಕಷ್ಟು ಆದುದರಿಂದ. ಅವರ 
ಹೊಂಬುಗುರಿ "ಪೊಂಬೊಗರಿ' ನೋ. "ಷಾಯರ್‌ನಾಮಾ'ಗಳ ಅನುಕರಣ ಮಾಡಬೇಕೆಂಬ ಬುದ್ದಿಯೂ ಉಂಟಾಗಿರಬಹುದು 
ಹೊಂಬುಚ "ಪೊಂಬುಟ್ಡಿ' ನೋ. | (ಕರ್ಣಾಜ. ೧೧೭). [ಹೊಕ್ಕು (ಆ ಪೊಕ್ಕು) 4 ಬಳಕೆ (ಆ ಬಟಕೆ)| 
ಹೊಂಬುಚ್ಚ `ಪೊಂಬುಟ್ಟ' ನೋ. ; ಹೊಕ್ಕುಳ್‌ "ಪೊಕ್ಕುಮ್‌' ನೋ. 
ಹೊಂಬುತ್ತಳಿ "ಪೂಂಬುತ್ತಳಿ' ನೋ. | ಹೊಕ್ಕಳ “ಪೊಕ್ಕುಮ್‌' ನೋ. 
ಹೊಂಬುರ್ಚ “ಪೊಂಬುಟ್ಟ' ನೋ. ಹೊಕ್ಕುಳಿ 'ಪೋರ್ಕುಳಿ' ನೋ. 


ಹೊಂಬುಳಿ 'ಹೊಂಬಳ್ಳಿ' ನೋ. ಹೊಕ್ಕುಳಿಗೊಳ್‌ "ಪೋರ್ಕುಳಿಗೊಳ್‌' ನೋ. 

ಹೊಂಬುಲ್ಚ 'ಪೊಂಬುಟ್ಟ' ನೋ. ಹೊಕ್ಕುಳು "ಪೊಕ್ಕುಖ್‌' ನೋ. 

ಹೊಂಬೆಟ್ಟ 'ಪೊಂಬೆಟ್ಟ' ನೋ. ಹೊಕ್ಕುಳುಕುಡಿ (ನಾ). ಭ್ರೂಣ ಮತ್ತು ಗರ್ಭಾಶಯದಲ್ಲಿರುವ ಫೋಷಕಾಂಗ 
ಹೊಂಬೆಸ "ಪೊಂಬೆಸ' ನೋ. 2| ಗಳೆರಡನ್ನೂ ಸಂಬಂಧಿಸುವ ನಾಳ ; ನಾಭಿನಾಳ: ಕರೀಕಾಗೆಕಣ್ಣು, ಗೂಬೆಕಣ್ಣು 


ಹೊಂಬೆಸರು "ಪೊಂಬೆಸಖ್‌' ನೋ. 
ಹೊಂಬೆಸಲ್‌ 'ಪೊಂಬೆಸಖ್‌' ನೋ. 
ಹೊಂಬೆಸಜು "ಪೊಂಬೆಸಯ್‌' ನೋ. 
ಹೊಂಬೆಸೆ “ಪೊಂಬೆಸೆ' ನೋ. 


. . . ಚೊಚ್ಚಲುಮಗುವಿನ ಹೊಕ್ಕುಳುಕುಡಿ . . . ಇವನೆಲ್ಲ ಸಮಾನವಾಗಿ ತೂಗಿ 
ವಣಗಿಸಿ (ಕಾತುಚಂ. ೨೧-೨). [ಹೊಕ್ಕುಳು (ಆ ಪೊಕ್ಕುಖ್‌) ೬ ಕುಡ್ಮಿ 
| ಹೊಕ್ಕುಳುಗಂಟೆ (ನಾ). ಆನೆ, ಕುದುರೆ, ಎತ್ತು ಮುಂತಾದವುಗಳ ಹೊಟ್ಟೆಗೆ 
| (ಹೊಕ್ಕಳಿನ ಭಾಗಕ್ಕೆ ಬರುವಂತೆ) ಕಟ್ಟುವ ಒಂದು ಬಗೆಯ ಗಂಟೆ: ಈ 
ಹೊಂಬೆಳಕು "ಪೊಂಬೆಳಗು' ನೋ. 25| ಹಬ್ಬಕ್ಕಾಗಿಯೆ ಹೇಳಿ ಮಾಡಿಸಿದ ಬಾಸಿಂಗ ಹಣೆಯ ಮೇಲೆ ಮೆರೆಯುತ್ತಿದ್ದುವು. ಕರ್ಣಪತ್ರ, 
ಹೊಂಬೆಳಗು "ಪೊಂಬೆಳಗು' ನೋ. | ಹೊಕ್ಕುಳುಗಂಟೆ ಕಾಲುಗಳಲ್ಲಿ ಗೆಚ್ಜೆಪಾಡಗಗಳು. ಮೈಮೇಲೆಲ್ಲ ಬಣ್ಣಬಣ್ಣದ 
ಹೊಂಬೆಳೆ (ನಾ). ಚಿನ್ನದಂತಹ ಬೆಳೆ; ಉತ್ತಮವಾದ ಫಸಲು: ದ್ರುಪದನ ಹೂಮಾಲೆಯ ಹಸರ (ಜಳುವ. ೧೭೮). "ಪೊಕ್ಕುಳುಘಂಟೆ' ಪರಾ. 
ಹೊಂಬೆಳೆಯ ತನಿಹರುಷ ಹೊಡೆದೋಬ್‌ದುದು ಪುಳಕದಲಿ (ಕುವ್ಮಾಅ. ೧೬-೬೪); [ಹೊಕ್ಕುಳು (ಆ ಪೊಕ್ಕುಮ್‌) + ಗಂಟೆ] 
ಬಣಗು ತೊರೆಯೆಡೆ ಹಿಂಡಿ ಹರಿಯದೆ ಬಾರದೇ ಹೊಸ ಹೊಂಬೆಳೆ? (ನಡಬಂ. ೮೩-೧೪); | | ಹೊಕ್ಕುಳುಬಳ್ಳಿ, ಹೊಕ್ಕಳುಬಳ್ಳಿ (ನಾ). ಷ ಹೊಕ್ಕುಳುಕುಡಿ: (ಅನಂನಾ). 
ಎಲ್ಲ ಬಗೆಯೊಡವೆಗಳಿಗೊಡಲ ನೋಡುವೆವಿಲ್ಲಿ ಚೆಲ್ಲಿರ್ಪ ಸವಿಯ ಹೊಂಬೆಳೆಯ |3| ಹೊಕ್ಕಳುಬಳ್ಳಿ: ಮಕ್ಕಳು ಚೆನ್ನಾಗಿ ಅತ್ತು ಹೊಕ್ಕಳುಬಳ್ಳಿಯಲ್ಲಿ ನಾಡಿ ಹೊಡೆಯವುದು 
ಹೊಲದಲ್ಲಿ (ಕಾಲೂರ. ೨೭-೧೭). [ಹೊಂ (ಆ ಪೊನ್‌) 3 ಬೆಳ್ಳೆ) | ಪೂರಾ ನಿಂತುದನ್ನು ಕೈಸ್ಪರ್ಶದಿಂದ ಖಾತರಿ ಮಾಡಿಕೊಂಡು . . . ಕತ್ತರಿಸಬೇಕು 
[ 


ಹೊಂಬೊಂಬೆ "ಪೊಂಬೊಂಬೆ' ನೋ. (ಮನೆಮ. ೬೭). (ಹೊಕ್ಕುಳು (ಆ ಪೂಕ್ಕುಯ್‌) 4 ಬಳ್ಳಿ! 
ಹೊಂಬೊಗರಿ `ಪೊಂಬೊಗರಿ' ನೋ. ಹೊಕ್ಕುಳುಶೂಲೆ (ನಾ). ಒಂದು ಬಗೆಯ ಶೂಲೆ; ಹೊಕ್ಕಳಿನ ಭಾಗದಲ್ಲಿ 
ಹೊಂಬೊಗರು "ಪೊಂಬೊಗರ್‌' ನೋ. ಬರುವ ನೋವು: ಖರ್ಜೂರ, ಹಿಪ್ಪಲಿ, ಇವ ಚೂರ್ಣವ ಮಾಡಿ ಸಕ್ಕರೆಯಲ್ಲಿ ಕೊಳ್ಳಲು 
ಹೊಂಭರಣಿ (ನಾ). ಚಿನ್ನದ ಭರಣಿ; ಬಂಗಾರದ ಕರಂಡಕ ,- ಡಬ್ಬಿ: |35| ಹೊಕ್ಕುಳುಶೂಲೆ ಮಾಣ್ಗುಂ (ಎನ್ಕವಿ. ೧೭೬). [ಹೊಕ್ಕುಳು (5 ಫೊಕ್ಕುಮ್‌) 3 ಶೂಲೆ! 
ತರಿಸಿ ಸಾದು ಜವಾಜಿಗಳ ಹೊಂಭರಣಿಯಲಿ ಮೊಗೆಮೊಗೆದು ಶಲ್ಕಗೆ ಸುರಿದು . . . | [ಹೊಕ್ಕುಟ "ಪೊಕ್ಕುಖ್‌' ನೋ. 
ಹೊಸ ಮಡಿವರ್ಗದಲಿ ಮಿಗೆ ಮೆಜ್‌ದು ರಣಸುಮ್ಮಾನದಲಿ ಹೊಗರೇಜ್‌ದನು ಕರ್ಣ | |ಹೊಕ್ಕುಲು "ಪೊಕ್ಕುಯ್‌' ನೋ. 
(ಕುವ್ಮಾಕ. ೨೧-೩). (ಹೊಂ (ಆ ಪೊನ್‌) + ಭರಣಿ] ಹೊಕ್ತರಣೆ "ಪೊಕ್ಕರಣೆ' ನೋ. 
ಹೊಂಬಳ (ನಾ). ಹೊನ್ನೆಹುಳು; ಮಿಣುಕುಹುಳು: ವರತಿಜ್ಞಾನಾನ್ವಿತರ ಹೊಖರಣೆ "ಪೊಕ್ಕರಣೆ' ನೋ. 
ವೆರಸದಂಧಕನಾದೆ ತರಣಿಯೊಳು ಹೊಂಭುಳವು ಗರುವಿಸಿದ ತೆರದಿ (ಪ್ರಸಕೀ. ೫೬-೪). |" |ಹೊಗದೆಸೆ "ಪುಗುದೆಸೆ' ನೋ. 
ಹೊಂ (ಆ ಪೊನ್‌) + ಪುಳ (ಆ ಪುಲು)] | ಹೊಗರ್‌, "ಪೊಗರ್‌,' ನೋ. 
ಹೊಕು (ನಾ). ಪ್ರವೇಶ: ಗುರುರಾಯವೊಡೆಯರು ಸಿಕುವಲಿ ತನಗೆ ಹೊಕು ಹೊಗರ್ಕ್‌ "ಪೊಗರ್ಮ್‌' ನೋ. 
ಯಿಲ್ಲದೆ ಯಿಸರದೇವನಾಯಕನ ಶೀರ|ಕೆ] ಬಂದುಪಜೀವಿಸಲಾಗಿ (ಕಣ. ॥.6-೧೨; 1530). ಹೊಗರಂಬು "ಪೊಗರಂಬು' ನೋ. 
[ಆ ಪೊಗು। ಹೊಗರಲಗು "ಪೊಗರಲಗು' ನೋ. 
ಹೊಕ್ಕ "ಪೊಗು' ಪರಾ. | ಹೊಗರಳಿ "ಪೊಗರಳಿ' ನೋ. 
ಹೊಕ್ಕರಣಿ "ಪೂಕ್ಕರಣೆ' ನೋ. | ಹೊಗರಾನ್‌ "ಪೊಗರಾನ್‌' ನೋ. 


ಹೊಗರಿಡು ೮೯೭೯ ಹೊಗುತೆ 


ಹೊಗರಿಡು (ಕ್ರಿ): ೧. ಕಾಂತಿಯನ್ನು ಸೂಸು; ಹೊಳೆ; ಪ್ರಕಾಶಿಸು: ಆ ಮನುಜ | | ಸ್ಮರನಲಗನು ಹೊಗರೆತ್ತುವನಂದದಿ ಸರಸಿರುಹಮುಖಿಯರು ಕುಂಕುಮದ 
ಲಲಾಮನ ತೋಳ್‌ ಕಾಮನ ಬಾಳೆನಿಸಿ ಹೊಗರಿಡಲ್‌ ತಕ್ಕುವು ನಿನ್ನೀ ಮೃಗಮದ | | ವರಕರ್ದಮವ ಭಾವೆಯ ಮೋಹನಾಂಗಕೆ ಹರುಷದಿಂ ತಿಗುರನಿಕ್ಕಿದರು (ಜೀವಂಸಾಂ. 
ನವಲಿಖಿತ ಲತಾಮಳಿನ ಕಪೋಲಘರ್ಷಿತಕ್ರೀಡಿತದಿಂ (ವರ್ಧಪು ೪-೨೫); ತೊಲತೊಲಗು ೧೦-೪). ೩. ಆಧಿಕ್ಕವುಂಟಾಗು; ಹೆಚ್ಚಳವುಂಟಾಗು: ಕಕ್ಷಪುಟವಲ್ಲಿ ಕತ್ತುರಿಯ 
ಮನ್ಮಥನ ಹೊಗರಿಟ್ಟಲಗು ಬರುತಿದೆ (ಕುವ್ಕಾಅ. ೧೫-೩೩); ಹೊಡಕರಿಸುವುದು ರಜನಿ | ಹೊಗರೆತ್ತುತಿರೆ ಅಕ್ಷಿಗಳು ಕರುಣರಸವಂ ಹೊತ್ತು ಬಳಲುತಿರೆ (ಬಸರ. ೧-೧೧೩). 
. ಕಡೆದ ಕರುವಾಡದ ಕವಾಟದ ಕಡೆವಿಡಿದು ಹೊಂಬೆಸೆದಲುಆಟ್‌ ಹೊಗರಿಡುವ (ಹೊಗರು (< ಪೊಗರ್‌) + ಎತ್ತು] 
ನೀಲದ ಮೌಕ್ತಿಕದ ಮಾಣಿಕದ ಲಹರಿಯಲಿ (ತೂರರಾ. ೫-೨-೬೪). ೨. ಗರ್ವಪಡು; | |ಹೊಗರೇರು 'ಪೊಗರೇಜು' ನೋ. 
ಸೊಕ್ಕು; ಬೀಗು: ಮಿಗೆ ದಳ್ಳಿಸುತ ಹೊಗರಿಡುತೌಡುಗಚ್ಚುತ ಹುಬ್ಬುಗಳ ಬಲಿದು | | ಹೊಗರೇಳ್‌ 'ಪೊಗರೇಮ್‌' ನೋ. 
ಹೊಸ ಮಸೆಯ ಬಾಯ್ದಾರೆಗಳ ಶರವಿಸರವನು ತೊಡಚಿದನು «ಕುವ್ಕಾಭೀ. ೯-೩೯). ; |ಹೊಗರೇಳು "ಪೊಗರೇಖ್‌' ನೋ. 
೩. ಹೆಚ್ಚಾಗು; ಅಧಿಕವಾಗು; ಅತಿಶಯವಾಗು: ಹೊಗರಿಡುವ ಹರುಷದಲಿ | (ಹೊಗರೇಖ್‌ 'ಪೊಗರೇಜು' ನೋ. 
ರೋಮಾಳಿಗಳ ಗುಡಿಯಲಿ ತನ್ನ ನಿಳಯಕೆ ಮುಗುದೆ ಬಂದಳು ಸೂರ್ಯನಡರಿದನುದಯ |0| ಹೊಗರೇಲೌಕೆ (ನಾ). ಕಾಂತಿಯ ಆಧಿಕ್ಕ; ತೇಜಸ್ಸಿನ ಹೆಚ್ಚಳ, - ಅತಿಶಯ: 
ಪರ್ವತವ (ಓವ್ಕಾವಿ. ೩-೧೦೫); ಹೊಗರಿಡುವ ಜವ್ವನದೊಳಿಂತು ರಂಜಿಸುವ ಪರವೆಗೆ । | ಎಲೌಳಿಯ ನೋಡಿದನು ಹೊಸಹೊಗರೇಜ್‌ಕೆಯ ಹೊದಜ್‌ದ್ದ ದರ್ಪದ ತೋಜ್‌ಕೆಯ 
ಪೆಂಪಿನಿಂ ಪ್ರಥಮಖತು ಸಂಭವಿಸಲು (ಸೌಂದಪು. ೭-೧೩); ಹೊಗರಿಡುತಿರೆ ಮನ | ತನಿರಸದ ಮೊಗವನು (ತೊರರಾ. ೫-೧-೨೭). (ಹೊಗರ್ಕ್‌ (< ಪೊಗರ್‌) * ಏಖ್‌ಕೆ] 
ಮನದೊಳು ಪ್ರೀತಿ (ಹಂಸದ. ೨೩೭-೪). [ಹೊಗರ್‌ (ಆ ಪೊಗರ್‌) *- ಇಡು] ಹೊಗರೇಖು 'ಪೋಗರೆಟು' ನೋ. 
ಹೊಗರು, (ಕ್ರಿ). ೧. ಪ್ರಕಾಶಿಸು; ಕಾಂತಿಯನ್ನು ಬೀರು; ಹೊಳೆ: ಬಗೆಯೆ | |ಹೊಗರೊಗು "ಪೊಗರೊಗು' ನೋ. 
ನಸುಧೂಮಲಿಸಿ ಹೊಗರುವೀ ಸಂಜೆ ನಿನ್ನೆಗರಿಕೆಯ ಸುತ್ತಲು ಕರಂಗುತಿಹುದು | 15] ಹೊಗರೊಡೆ (ಕ್ರಿ). ಕಾಂತಿಯನ್ನು ಹೊಂದು; ಪ್ರಕಾಶಿಸು: ಹೊಗರೊಡದ 
(ಗಿ೪ಎಂ. ೪-೨೦); ಬಾನ್‌ ಹೊಗರಲುಂಟು ಮರ ಚಿಗುರಲುಂಟು ಬರಲುಂಟೆ ಸುಗ್ಗಿ ಮತ್ತೆ? ಚಿಗುರಿಂದೆ . . . ಕಾಯಿ ಪದಗಾಯಿ ದೋರೆವಣ್ಣುಗಳಿಂದೆ . . . ಒಪ್ಪಿರ್ದುದಾ ಬನಂ 
(ಅರಳು. ೧೧೭-೧೩); ಒಂದು ದೀಪಕೆ ಲಕ್ಷದೀಪ ಹೊತ್ತಿಸಿ ಹೊಗರಿ ಬೆಳಗಲಿದೆ ಇನ್ನೇನು (ನವಮೋ. ೮-೨೭); ಹೊಗರೊಡದ ಕೆಮ್ಮಾಸೆ ಕೆಂಗಣ್ಣು ಪೊದರ್ಗಡವಗೆ ಮಾಳವ 
ಕಣ್ಣ ತುಂಬ! (ನಲಮು. ೪-೧೮). ೨. (ಆಲಂ) ಸಿಡಿಮಿಡಿಗುಟ್ಟು; ಕ್ರೋಧವನ್ನು | ಕಜ್ಜಳಂ ಗೆಲುವ ದೇಹರುಚಿ . . . ಮೆರೆವುತಿರೆ (ನವಮೋ. ೧೬-೧೩). 
ತಾಳು; ಕಿಡಿಕಾರು: ನೋಡು ಪತಿದ್ರೋಹಿಯನೆನೆ ಹೊಗರುತ್ತೆ ಕೋಪದೊಳು ಭೂವರಂ | (ಹೊಗರು (< ಪೊಗರ್‌) 4 ಒಡೆ] 
ತಾನೆದ್ದು ಬಿಗಿದು ಪೆಡಗೆಯ್ಮ ಕಟ್ಟುರುಳಿಸುತ . . . ಅಲುಹಲು (ಪ್ರಭುಷು ೭-೧೬೬)... |20|ಹೊಗರ್ಗರೆ (ಕ್ರಿ). ಕಾಂತಿಯನ್ನು ಸೂಸು; ಪ್ರಕಾಶವನ್ನು ಹೊರಹೊಮ್ಮು : 
(« ಪೂಗರ್‌! | ಹೂಗಿಗಳ sad: ತವಕದೊಳ್ಳೆದಿ ಅರ್ಫ್ಯವಸುಪಾತ್ರೆಮು್ಕಯುತಿ 


ಹೊಗರು "ಪೊಗರ್‌' ನೋ. ಮನಿಯ್ಯಲಸುರೇಂದ್ರ ಲಿಂಗಕೈೆಯರ್ಫ,ಮನಿತ್ತನು (ನವಮೋ. ೧೯-೧೫). 

ಹೊಗರುಗಣೆ 'ಪೊಗರ್ಗಣೆ' ನೋ. [ಹೊಗರ್‌ (< ಪೊಗರ್‌) *- ಕರೈ (ಆ ಕಟ್‌)! 

ಹೊಗರುಗಣ್ಣು "ಪೊಗರ್ಗಣ್‌' ನೋ. | ಹೊಗರ್ತೆ "ಪೊಗಟ್ಟ್‌' ನೋ. 

ಹೊಗರುಗಿಡಿ (ನಾ). ಹೊಳೆಯುವ ಕಿಡಿ: ಹೊಗರುಗಿಡಿಗಳ ಬಾಯಿಧಾರೆಯಲೊಗೆವ |25 | ಹೊಗವಣೆ (ನಾ). ಒಳಹೊಗುವಿಕೆ; ಪ್ರವೇಶ: ಒಳಹೊಗುವೆ ನಾನೆಂತು ಕಟಕವ 
ಹೊಗೆಗಳ ಹೊದಲಟ್‌ನುರಿಜಾಳಿಗೆಯ ಭೋಂಕಾರದ ಷು ನಷ್ಟ! , . ೬ ಕಾಣೆನು ಪಥವನೆನುತಾ ಖಳನು ಚಿಂತಿಸಿ ನೋಡಿದನು ಪಾಳೆಯದ ಹೊಗವಣೆಯ 
ಕುವ್ಕಾದ್ರೋ. ೧೬ ೪೦). [ಹೊಗರು, + ಕಿಡಿ) (ಮೈರಾಕಾ. ೩-೨೨). [ಆ ಹೊಗು (ಆ ಪೊಗು) 4 - ಅಣೆ) 

ಹೊಗರುಗು "ಪೊಗರುಗು' ನೋ. ಹೊಗಳ್‌ "ಪೊಗಯ್‌,' ನೋ. 

ಹೊಗರುಗೆಡು (ಕ್ರಿ). ಕಾಂತಿಹೀನವಾಗು; ತೇಜಸ್ಸನ್ನು ಕಳೆದುಕೊಳ್ಳು; ; | ಹೊಗಳತೆ "ಪೊಗಟ್‌್‌' ನೋ. 
ಮಂಕಾಗು: ಹೊಗರುಗೆಟ್ಟುದು ಕುಮುದ ಕಮಳದ ಬಿಗುಹು ಬಿಟ್ಟುದು ಚಕ್ರವಾಕದ |30 | ಹೊಗಳಿಕೆ "ಪೊಗಟ್ಸ್‌' ನೋ. 


ತಗಹು ಕೆಟ್ಟುದು ಹೇಳೆನಲು ರಂಜಿಸಿತು ದೀಪಾಳಿ (ಕುವ್ಕಾದ್ರೋ. ೧೫-೩೪). ಹೊಗಳಿಸು "ಪೊಗಲಟ್‌ಸು' ನೋ. 
[ಹೊಗರು (< ಪೊಗರ್‌) *- ಕೆಡು! ಹೊಗಳು "ಪೊಗಟ್‌,' ನೋ. 


ಹೊಗರುಮೊಗ (ನಾ). ಕಾಂತಿಯುಕ್ತವಾದ ಮುಖ; ತೇಜಸ್ಸಿನಿಂದ | |ಹೊಗಳ್ಳು "ಪೊಗಲ್ಮ್‌' ನೋ. 
ಕೂಡಿದ ಮುಖ: ಹೊಗರುಮೊಗಕೆ ಪೆಣ್ಣಳ ದಿಟ್ಟಿ ತಾಕದೊಲ್ಲೆಗೆದ ಕತ್ತುರಿ ಹೊಗಳುಭಟ್ಟ (ನಾ). ರಾಜರು ಮೊದಲಾದವರನ್ನು ಹೊಗಳುವ ಊಳಿಗ 
ರೇಖೆಯಂತೆ ಸೊಗಸುವ ಬವರಿಯ ಸವಎಗಾಲಅನಿವನಾರು (ಕಂನವಿ. ೯-೧೧೪). |35 ದವನು; ಸ್ತುತಿಪಾಠಕ; ವಂದಿ: ಹೊಗಳುಭಟ್ಟರ ಸಾಲ ಕೈದೀವಿಗೆಯ ಕಹಳಾರವದ 
(ಹೊಗರು, 3” ಮೊಗ) ಲಗ್ಗೆಯ ಬಿಗುಹಿನಲಿ ಕುರುರಾಯ ಬಂದನು ರಾಜಮಂದಿರಕೆ (ಕುವ್ಮಾಕ. ೫-೨); 
ಹೊಗರುಮೋಲ” (ನಾ). = ಹೊಗರುಮೊಗ: ಹೊಗರುಮೋಟ್‌ಯ ಹಣಿಲ | ಕೋರದಾಡೆಯ ದನಿಯ ಖಗಗಳೆಂಬುವ ಹೊಗಳುಭಟ್ಟರಾ ಗಾನದಲಿ ಮುಳುಗುವಂದದಿ 
ಮಂಡೆಯ ಜಿಗಿಯ ರಕುತದ . . . ವಿಕ್ರಮಾಗ್ನಿಯ ತಗಹುಬಿಡದಭಿಮನ್ಮು ಮದು | ಮಾಡಿ, ಉರುಳುರುಳು ಹಗಲಿರುಳು ಸುಂದರ ವಸುಂಧರಾ! (ಪಾಂಚಜ. ೨೮-೭): 
ಶಸ್ತ್ರಶಯನದಲಿ (ಕುವ್ಮಾದ್ರೋ. ೬-೬೨); ಹೊಳೆವ ದಾಡೆಯ ಹೊಗರುಮೋಚ್‌ಯ | ದ್ವಾರಸಮುದ್ರದಲ್ಲಿ ಹೊಗಳುಭಟ್ಟರಿಗಾಗಿಯೇ ಒಂದು ದೊಡ್ಡ ಕೇರಿಯಿದೆ 
ತಳಿತ ಹೋಮದ ತೋಳ ಬಿಗುಹಿನ ಕಲಿಗಳಿದ್ದುದು ಕಲಿತ ಘನರೌದ್ರಾತಿರೇಕದಲಿ | 40| (ತುಂಗಭ. ೭). (ಹೊಗಳು, (< ಪೊಗಖ್‌,) * ಭಟ್ಟ] 
(ತೊರರಾ. ೬-೧೦-೭  |ಹೊಗರು, * ಮೋಜ್‌] ಹೊಗಳ್ಕೆ "ಪೊಗಲ್ಮ್‌' ನೋ. 
ಹೊಗರೆತ್ತು (ಕ್ರಿ). ೧. (ಸಾಣೆ ಹಿಡಿದಂತೆ) ಕಾಂತಿಯನ್ನು ಹೊಂದು;! |ಹೊಗಳ್ತೆ "ಪೊಗಟ್ರೆ' ನೋ. 
ಹೊಳಪನ್ನು ಪಡೆ: ಹೊತ್ತಿತೆಡೆ ಹೇರಾಳ ತಮದಲಿ . . . ರೋಷ ಮಿಗೆ ಹೊಗರೆತ್ತಿತೆ | |ಹೊಗಿಸು "ಪೊಗಿಸು' ನೋ. 
ಶಿಶುಪಾಲವೀರನ ವಚನಮಯಖಡುಗ (ಕುವ್ಠಾಸ. ೮-೧೨); ಹತ್ತುಸಾವಿರ ಪಾಯದಳ ಹೊಗು "ಪೊಗು' ನೋ. 
ಹೊಗರೆತ್ತಿದಲಗಿನ ಹೊಳಹಿನಂತಿರೆ ಮುತ್ತಿತವನೀಪತಿಯ ಮೋಹರದೆರಡು ಬಾಹೆಯಲಿ | 45 | ಹೊಗುತರು "ಪೊಗುತರ್‌' ನೋ. 
(ತುವ್ಮಾಗ. ೧-೪೬). ೨. (ಸಾಣೆ ಹಿಡಿದು) ಹೊಳಪು ಕೊಡು; ಕಾಂತಿಗೊಳಿಸು:; ಹೊಗುತೆ "ಪೊಗುತೆ' ನೋ. 


45 


ಹೊಗುಮನೆ 


ಹೊಗುಮನೆ (ನಾ). ಹೆಣ್ಣು ಮದುವೆಯಾಗಿ ಸೇರುವ ಮನೆ; ಗಂಡನ ಮನೆ: | 
ತವರುಮನೆಯಾಯ್ತೆಮಗೆ ಹೊಗುಮನೆಯುಯೆಮಗಾಯ್ತು ಪ್ರಮಡರಿಗೆ ಹೋಡ | 


ಹರುಷವನೆಯ್ದುವಂತಾಯ್ತು (ಮಡಿಕ್ಕಾ. (೪. ೧೧೦೩, ಮೈದುನರಾಮಯ್ಕನ ರಗಳೆ). 
[ಹೊಗು (ಆ ಪೊಗು) 4 ಮನೆ] 

ಹೊಗುಳು 'ಪುಗಿಲ್‌ ಣಿ ನೋ. 

ಹೊಗೆ "ಪೊಗ್ಗೆ' ನೋ. 

ಹೊಗೆ "ಪೊಗ್ಮೆ' ನೋ. 

ಹೊಗೆಕಂಡಿ (ನಾ). ಹೊಗೆ ಹೊರಗೆ ಹೋಗಲು ಮಾಡಿರುವ ಚಿಮಣಿ: ಮನೆಗಳ 
ಹೊಗೆಕಂಡಿಗಳಿಂದ ಹೊಗೆ ಎದ್ದು ಮಂಜಿನೊಂದಿಗೆ ಬೆರೆದು ಹಳ್ಳಿಯ ಮೇಲೆ ಹರಡಿತು 
(ಮಲೆನಾ. ೧೯೪). (ಹೊಗೆ (ಆ ಪೊಗ್ಗೆ) 4 ಕಂಡಿ, 

ಹೊಗೆಕಡ್ಡಿ (ನಾ). (ಎಲೆಯಡಕೆಯೊಂದಿಗೆ ಸೇವಿಸುವ) ಹೊಗೆಸೊಪ್ಪಿನ ಕಡ್ಡಿ : 
ಎಲೆ, ಅಡಕೆ, ಹೊಗೆಕಡ್ಡಿ, ಕಾಚು . . . ಇತ್ಯಾದಿ ಸರಕು ತುಂಬಿದ ತಾಂಬೂಲದ 
ಚಂಚಿಯನ್ನು ಅವರ ಕೈಗೆ ಕೊಟ್ಟು ತಾನೂ... ಕುಳಿತಳು (ಬೆಳುವು. ೩೨). 

[ಹೊಗ್ಗೆ (ಆ ಪೊಗ್ಗೆ) 1 ಕಡ್ಡಿ] 

ಹೊಗೆಕಾಣಿಕೆ (ನಾ). ಹೊಗೆಸೊಪ್ಪಿನ ಮೇಲೆ ಹಾಕುವ ಒಂದು ಬಗೆಯ ತೆರಿಗೆ 
(2): ಅಷ್ಟತೇಜಸ್ವಾಮ್ಮಂಗಳನು ಸಕಲ ಸುವರ್ಣಾದಾಯ ದವಸಾದಾಯ ಹೊಗೆಕಾಣಿಕೆ 
ಮುಂತಾದ ಚಿಲುವಾನ ಕಾಣಿಕೆಗಳು . . . ಮುಂತಾದ ಸಮಸ್ತಕಾಣಿಕೆಗಳು ಸಹಾ 
ನೀವೇ ಅಗುಮಾಡಿ ಅನುಭವಿಸಿಕೊಣ್ಣು (ಎಕ. ೩೪, ಅರಕೆ. ೧೦೬-೧೨೯: 1665); 
ಹುಲ್ಲುಹಣ ಹೊಗೆಹಣ ಹೊಗೆಕಾಣಿಕೆ ಕುಠಿದೆಖಿಗೆ ಜಾತಿಗೂಟ ... ಚರಾದಾಯ 
ಹೊರಾದಾಯ ಇವು ಮೊದಲಾದ ಆ ಸಕಲಸ್ವಾಮ್ಮವನೂ . . . ಅನುಭವಿಶಿಕೊಂಡು 
ಬಹರು (ಎಕ. ೫x1೪ ಮೈಸೂರು. ೧೧೫-೪೧೩; 1674): ಹುಲ್ಲುಹಣ ಹೊಗೆಕಾಣಿಕೆ 
ಕುಲಿದೆಖಿಗೆ . . . ಹೊರಾದಯ ಯಿವು ಮೊದಲಾದ ಆ ಸಕಲಸ್ವಾಮ್ಮವನ್ನು . . . 
ನಿರಾಬಾಧವಾಗಿ ಸುಖದಿಂದನುಭವಿಸಿಕೊಂಡಿಹರು (ಎಕ. ೪). ಪಾಂಡವ. ೯೯-೬೭೫; 
1722). “ಪೊಗೆವಣ', "ಹೊಗೆದೆಲ್‌' ಪರಾ. 

[ಹೊಗೆ ( ಆ ಪೊಗ್ಗೆ) * ಕಾಣಿಕೆ (ಆ ಕಾಣ್ಮೆ)] 

ಹೊಗೆಕೊಡು (ಕ್ರಿ). ೧. ಹೊಗೆಯ ಶಾಖವನ್ನು ಕೊಡು: ಎಳೆಯ ಮಕ್ಕಳಿಗೆ 
ಸ್ನಾನಮಾಡಿಸಿದ ನಂತರ ಶೀತವಾಗದಿರಲೆಂದು ಹೊಗೆಕೊಡುತ್ತಾರೆ (ರೂಢಿ). 
೨. (ರಾಸಾಯನಿಕಕ್ರಿಯೆಯಿಂದ) ಚಿನ್ನ ಅಥವಾ ಬೆಳ್ಳಿಯ ತೆಳುಲೇಪವನ್ನು 
ಕೊಡು: (82. [ಹೊಗೆ (ಆ ಪೊಗ್ಗೆ) 4- ಕೊಡು] 

ಹೊಗೆಕೊಳವಿ, ಹೊಗೆಕೊಳವೆ (ನಾ). ೧. ಹೊಗೆ ಹೊರಗೆ ಹೋಗಲು 
ಮಾಡಿರುವ ಕೊಳವೆ,- ನಳಿಕೆ; ಚಿಮಣಿ. ೨. ತಂಬಾಕು ಸೇದಲು ಮಾಡಿರುವ 
ಮಣ್ಣಿನ ನಳಿಕೆ; ಚಿಲುಮೆ: ಹೊಗೆಕೊಳವಿಗೆ ಸೊಪ್ಪು ತುಂಬಿ ತೃಪ್ತಿಯಾಗುವವರೆಗೂ 


೮೯೮೦ 


ಹೊಗೆಯಲೆ 


ಹೊಗೆಗೂಡು (ನಾ). ಎ ಹೊಗೆಕೊಳವಿ ೧: ಸಾಧ್ಯವಾದ ಮಟ್ಟಿಗೂ ಬೆಂಕಿಯಿಂದ 

ಉಕ್ಕಿಗೂ ಉಕ್ಕಿನಿಂದ ನೀರಿಗೂ ಸಂಬಂಧವು ಹೆಚ್ಚಿದರೆ ಹೊಗೆಗೂಡಿನಲ್ಲಿ (Chimney) 
ಪೋಲಾಗುವ ಶಾಖವು ಕಡಮೆಯಾಗುತ್ತದೆ (ಶಿಲ್ಪನಾ. ೨೦೭). 
[ಹೊಗ್ಗೆ (ಆ ಪೊಗ್ಗೆ) * ಗೂಡು] 


5 |ಹೊಗೆಗೊಳಿಸು "ಪೊಗೆಗೊಳಿಸು' ನೋ. 


ಹೊಗೆದಟ್ಟಿ (ನಾ). (ಅಡಕೆ ಮುಂತಾದುವನ್ನು) ಹೊಗೆಯ ಸಹಾಯದಿಂದ 
ಒಣಗಿಸಲು ಅನುಕೂಲವಾಗಿರುವ ಬಿದಿರಿನ ತಟ್ಟಿ ,- ತಟ್ಟೆ: ಆ ರಾತ್ರಿ ಬೇಯಿಸಿದ 
ಅಡಕೆಯನ್ನು ಒಣಗಿಸಲು 'ಹೊಗೆದಟ್ಟಿ'ಯೂ ಸಿದ್ಧವಾಗಿದ್ದಿತು (ಕಾನೂರು. ೩೯೫). 
[ಹೊಗ್ಗೆ (ಆ ಪೊಗ್ಗೆ) 4 ತಟ್ಟಿ 


10 ,ಹೊಗೆದೆಗೆ (ಕ್ರಿ). ಹೊಗೆಯನ್ನು ತೆಗೆ: ಸೇನೆಯಲಆಸಿ ತೆಗೆದಾಯತ ಚತುರ್ಬಲ 


ಹೊಗೆ ನಿಂದುದು ಹೊಗೆದೆಗೆದ ಕೇಸುರಿಯ ತಿರುಳಂತೆ (ಕುವ್ಕಾಶ. ೨-೬). 
[ಹೊಗೆ (ಆ ಪೊಗ್ಗೆ) ೬ ತೆಗೆ] 

ಹೊಗೆದೇಖಿಗೆ (ನಾ). ಎ ಹೊಗೆಕಾಣಿಕೆ: ತಳವಾಜೌಕೆಯಿಂದ ಗ ೨೬ ಹೊಗೆದೆಟ್‌ಗೆ 

ಯಿಂದ ಗ೩ ಉಭಯಂ ಗ ೨೯ (ಎಕ. ೫8). ಪಾಂಡವ. ೧೩೪-೫; 1528). 
[ಹೊಗ್ಗೆ (ಆ ಪೊಗ್ಗೆ) + ತೆಟ್‌ಗೆ] 

ಹೊಗೆದೆಆ' (ನಾ). ಎ ಹೊಗೆಕಾಣಿಕೆ: ಆ ಸ್ಥಳಂಗಳಿಗೆ ಹೊಗೆದೆಲ್‌ ಮಗ್ಗದೆಟ್‌ ಕಾ 
XXXಲಡುದೆಟ್‌ . , . ಆಚಂದ್ರಾರ್ಕಸ್ಥಾಯಿ ಆಗಿ ಸಲುವಂತಾಗಿ ಧಾರಾಪೂರ್ವಕಂ 
ಮಾಡಿ ಕೊಟ್ಟರು (ಎಕ. ॥॥, ಶ್ರೀರಂಗ. ೧೦೪-೪೧; ಸು. 1200); ಸೋಮೆಯ ದಣ್ಮಾಯ್ಕರು 
ಕೇಶವನಾಥಂಗೆ ಅಂಗಭೋಗ ಅಮ್ರಿತಪಡಿಗೆ ಬಿಟ್ಟ ಸೀಗೆನಾಡಸೆಟ್ಟಿಯ ಹಳ್ಳಿ ಕುಳದ 
ಸಿದ್ಧಾಯಂ ಗ ೩೬೧. . . ಹೊಗೆದೆತೆ ಮಗ್ಗದೆಲ್‌ . . .ಗುತ್ತಗೆಯ ಸಿದ್ಧಾಯ ಗದ್ಮಾಣ 
ನೂಯಿ ಗ ೧೦೦ (ಎಕ. ೫೪. ಬೇಲೂರು. ೨೫೨-೬; 1298). [ಹೊಗ್ಗೆ (ಆ ಪೊಗ್ಗೆ) + ತೆ್‌] 

ಹೊಗೆದೋಖು (ಕ್ರಿ). ೧. ಹೊಗೆಯಾಡು; ಹೊಗೆಯುಗುಳು. ೨. (ಆಲಂ) 
ಸಿಟ್ಟನ್ನು ಪ್ರದರ್ಶಿಸು; ಕೋಪವನ್ನು ತೋರ್ಪಡಿಸು: ಇತ್ತ ದುಗುಡವ ಹಿಡಿದ 
ರಾಯನ ಕೆತ್ತ ಮುಖವನು ಕಂಡು ಭಟರೆದೆ ಹೊತ್ತಿದವು ಹೊಗೆದೋಲ್‌ ([ಪಾಠಾಂ. 
ಹೊಗರೇಖಿದವು। ಮೋಲ್‌ಗಳು ಪಟುಭಟರ (ಕುವ್ಮಾದ್ರೋ. ಇ್‌-೫). 

(ಹೊಗ್ಗೆ (ಆ ಪೊಗ್ಗೆ) 4 ತೋಟು) 

ಹೊಗೆನಳಿಗೆ (ನಾ). ಎ ಹೊಗೆಕೊಳವಿ ೧: ಯಾವ ರೀತಿಯ ಒಲೆ ಅಥವಾ 
ಉರುವಲನ್ನೇ ಉಪಯೋಗಿಸಲಿ, ವಿದ್ಯುಚ್ಛಕ್ತಿಯಲ್ಲದಿದ್ದರೆ, ಹೊಗೆಯನ್ನು ಹೊರಬಿಡಲು 
ಒಲೆಯಿರುವಲ್ಲಿ ಒಂದು ಹೊಗೆನಳಿಗೆ ತೀರ ಅವಶ್ಮ (ಅಡುಸೌ. ೧೫); ಬೆಂಕಿಗೂಡಿನಿಂದ 
ಹೊರಟ ಹೊಗೆಯು ಕೂಡಾ ಆ ನಳಿಗೆಗಳ ಮುಖಾಂತರವೇ ಹೊಗೆಪೆಟ್ಟಿಗೆಗೆ ಬಂದು 
ಅಲ್ಲಿಂದ ಹೊಗೆನಳಿಗೆಯ ಮೂಲಕ ಹೊರಹೋಗುವುದು (ಎಚ್ಞಾವಿ. ೪೭). 

[ಹೊಗೆ (ಆ ಪೊಗ್ಗೆ) 4 ನಳಿಗೆ («ಎ ನಳಿಕೆ)) 


ಸೇದಿ ಹೊರಟ (ಎಳಜೀ. ೯೫). ಹೊಗೆಕೊಳವೆ: ೧. ಅದರ ಹೊಗೆಕೊಳವೆ ದಕ್ಷಿಣದ | | ಹೊಗೆಪೆಟ್ಟಿಗೆ (ನಾ). ಉಗಿಬಂಡಿಯ ಎಂಜಿನಿನ ಒಂದು ಭಾಗ; ಹಬೆಯು 


ಕಡೆಗೆ ಸ್ವಲ್ಪ ಬಾಗಿತ್ತು (ಯೋಧಪು. ೨೪). [ಹೊಗೆ (ಆ ಪೊಗ್ಗೆ) 3*- ಕೊಳವಿ (ಆ ಕೊಟವಿ)) 
ಹೊಗೆಕೊಳವೆ "ಹೊಗೆಕೊಳವಿ' ನೋ. 
ಹೊಗೆಗಟ್ಟು (ಕ್ರಿ). ಹೊಗೆಯು ಕಟ್ಟಿಕೊಳ್ಳು; ಧೂಮವು ತುಂಬಿಕೊಳ್ಳು: 
ಉಸಿರಾಡುವುದು ಹೇಗೆ ಹೊಗೆಗಟ್ಟಿದೀ ಗೂಡಿನೊಳಗೆ (ಇಂಚಾಪ. ೫೬-೬೬). 
[ಹೊಗ್ಗೆ (< ಪೊಗ್ಗೆ) 4 ಕಟ್ಟು! 
ಹೊಗೆಗಣ್ಣು (ನಾ). ಒಂದು ಬಗೆಯ ಕಣ್ಣಿನ ರೋಗ: ಕಲ್ಮಾಣ ಅಂಜನ . . . 


ಹೊಗೆಗಣ್ಣಿಗೆ ಹೊನಗೊನ್ನೆಯ ರಸದಿಂ, ಮಹಾದುಷ್ಟರೋಗಕ್ಕೆ ಪುಳ್ಳಪುಣಸೆಯ | 


ರಸದಿಂ, ವಿಕಾರವಾದ ಹೂವಿಗೆ ಜಾಜಿಯ ಹೂವಿನ ರಸದಿಂ ಹಚ್ಚೆ ಕಣ್ಣುರೋಗ 
ಮಾಣ್ಣುಂ (ಎಿವೈವಿ ೧೩). [ಹೊಗೆ (ಆ ಪೊಗ್ಗೆ) 1 ಕಣ್ಣು (ಆ ಕಣ್‌)] 
ಹೊಗೆಗಾಡಿ (ನಾ). ಉಗಿಬಂಡಿ; ರೈಲು: ರೈಲನ್ನು ರೈಲೆಂದೇ ಕರೆಯುವುದು 
ಉತ್ತಮ; ಹೊಗೆಬಂಡಿ, ಹೊಗೆಗಾಡಿ ಎನ್ನುವುದು ಮಧ್ಮಮ; ಧೂಮಶಕಟವನ್ನುವುದು 
ಅಧಮ (ಕಒಸಾ. ೧೬). [ಹೊಗೆ (< ಪೊಗ್ಗೆ) + ಗಾಡ್ಮಿ| 
ಹೊಗೆಗುಡಿ "ಪೊಗೆಗುಡಿ' ನೋ. 


ಸಂಗ್ರಹವಾಗುವ ಭಾಗ: ಬೆಂಕಿಗೂಡಿನಿಂದ ಹೊರಟು ಕಡಾಯಿಯ ನೀರಿನ 


35 | ನಡುವಿನಿಂದ ಹೊಗೆಪೆಟ್ಟಿಗೆಗೆ ಹೋಗುವ ಐದಾರು ದಪ್ಪವಾದ ಲೋಹನಳಿಗೆಗಳಿರುತ್ತವೆ 


(ಎಜ್ಞಾಎ ೪೭. [ಹೊಗ್ಗೆ (ಆ ಪೊಗ್ಗೆ) 1 ಪೆಟ್ಟಿಗೆ] 

ಹೊಗೆಬಂಡಿ "ಪೊಗೆವಂಡಿ' ನೋ. 

ಹೊಗೆಬತ್ತಿ (ನಾ). ಹೊಗೆ ಸೇದಲು ಹೊಗೆಸೊಪ್ಪಿನಿಂದ ಮಾಡಿದ ಸುರುಳಿ; 
ಚುಟ್ಟಾ, ಸಿಗರೇಟು ಮುಂತಾದುವು: ನಾನು ಹೊಗೆಬತ್ತಿ ಎಳೆಯುವವನು. 
ಸಿಗರೆಟ್‌ ಪ್ಕಾಕ್‌ ಸದಾ ನನ್ನ ಬಳಿ ಇದ್ದು ತೀರಬೇಕು (ಜೀವಾತ್ಮ. ೨೬೫); ಹೊಗೆಬತ್ತಿಯ 
ಚಟದಿಂದ ಜನತೆಯಲ್ಲಿ ಸಖ್ಯ-ಪ್ರೇಮಗಳು ಹೊಗೆಗಿಂತಲೂ ಬಹುಬೇಗನೆ 
ಪ್ರಸಾರವಾಗುತ್ತಲಿವೆ (ಕೃತಕ್ಕೆ. ೧೬೫). [ಹೊಗೆ (ಆ ಪೊಗ್ಗೆ) 4 ಬತ್ತಿ! 

ಹೊಗೆಭಂಡಿ "ಪೊಗೆವಂಡಿ' ನೋ. 

ಹೊಗೆಮೊಗ "ಪೊಗೆಮೊಗ' ನೋ. 

ಹೊಗೆಯಲೆ (ಕ್ರಿ). ಹೊಗೆಯು ತಾಗು,- ಸುತ್ತಿಕೊಳ್ಳು: ಹೊಗೆಯಲ್ಲ£ಲೆ3ದ 
ಪುತ್ತಳಿಯವೊಲು . . . ಗೂಢದರ್ಥವ ತೆಗೆಯಬಾರದ ಕಾವ್ಕದವೊಲಿರ್ದಗಣಿತಾಮಲ 


ಹೊಗೆಯಾಡು ೮೯೮೧ ಹೊಟ್ಟುಗೆಆ್‌ 


ಪುಣ್ಮಚರಿತೆಯ ಕಂಡನಾ ಹನುಮ (ತೂರರಾ. ೫-೩-೨೪). "ಹೊಗೆಸುತ್ತು' ಹೋ. | | ಅಂಣನೊಡವೆ ತಂಮಂಗೆ ತಂಮನೊಡವೆ ಅಣ್ಣಂಗೆ ಆರು ಇಲ್ಲದಿದವ ಕಲಿಗೆ ಸಿವಾಲಯಕೆ 

[ಹೊಗ್ಗೆ (< ಪೊಗ್ಗೆ) + ಆಲೆ ತಪ್ಪು ತಬುಡಿ ಇಲ್ಲ ಗಂಡನು ಹೋದ ಹೆಂಡತಿ (ನೇಡು?) ತಿಂದುಕೊಂಡು ಸತ್ತಡೆ 

ಹೊಗೆಯಾಡು (ಕ್ರಿ). ೧. (ಕಾಯ್ದ ಎಣ್ಣೆ, ತುಪ್ಪ ಮೊದಲಾದುವು ಹಾಗೂ | ಹಜ್‌ಯ ಹೊಗ್ಗಿ ನಡೆಸುವುದು ತೊತ್ತು ಸತ್ತಡೆ ಎಳೆದು ಬಿಸಾಡು (ಎಕ. 0 (8). ಕಾನಕಾ. 
ಬೆಂಕಿಯು) ಹೊಗೆಯನ್ನು ಸೂಸು; ಹೊಗೆಯುಗುಳು : ಕವಿಯುತ್ತಿದ್ದ ಮಂಜಿನ |. ೬೯-೧೮; 1319). |?) 


ನಡುವೆ ಹೊಗೆಯಾಡುವ ಬೆಂಕಿಯಂತೆ ಪದ್ಮರಾಗವು ಉರಿಯುತ್ತಿತ್ತು (ಯೋಧಪು ೬೯): | 5 | ಹೊಚ್ಚ "ಪೊಚ್ಚ' ನೋ. 

ಎಲ್ಲರ ಮನಸ್ಸಿನಲ್ಲೂ ಅತೃಪ್ತಬಣವ'ನೆಗಳ ಕಿಡಿಗಳು ಒಳಗಿಂದೊಳಗೇ , (ಹೊಚ್ಚನೆ (ಗು). ಹೊಸದಾದ; ತಾಜಾ: ಕಣ್ಣನು ಮುಚ್ಚುತ ಹುಲ್ಲನು ಕಚ್ಚುತ 
ಹೊಗೆಯಾಡುತ್ತಿದ್ದವು (ಚಿತೆಸ. ೮೫); ಎಣ್ಣೆಯನ್ನು ಉಪಯೋಗಿಸುವಾಗ ಅದು | ಹೊಚ್ಚನೆ ಸೊಗವನನುಭವಿಸು (ಇಂಚಾಪ. ೧೧೦-೧೦). 

ತುಂಬಾ ಹೊಗೆಯಾಡುವ ತನಕ ಕಾಯಿಸಕೂಡದು (ಗೃಹಎ ೫೧). ೨. (ಕೋಪ, ರೋಷ, | (ಹೊಚ್ಚ (< ಪೊಚ್ಚ ,) 4 - ಅನೈ (ಆ - ಅನೆಯ್ಮ)] 

ದ್ವೇಷ ಮುಂತಾದುವು) ಒಳಗೊಳಗೇ ಹೆಚ್ಚಾಗು,- ವೃದ್ಧಿಯಾಗು: ಅಪ್ಪನ | |ಹೊಚ್ಚಲ "ಪೊಸಂತಿಲ್‌' ನೋ. 

ಬಾಯಿಂದ ಮಾತು ಕೇಳಿಸಿದ್ದೇ ಒಳಗೊಳಗೇ ಹೊಗೆಯಾಡುತ್ತಿದ್ದ ಸಿಟ್ಟು ಭುಗ್ಗನೆ |10,ಹೊಚ್ಚು "ಪೊದೆಯಿಸು' ನೋ. 

ಹೊತ್ತಿಕೊಂಡಿತ್ತು (ಮೂರುದಾ. ೨೬೪); ಭೀಮನಿಗೂ . . . ಮನಸ್ಸಿನಲ್ಲಿಯೇ ರೋಷವು ಹೊಚ್ಚುಮೊಲೆ (ನಾ). (7): ಚೆಂಡುಮೊಲೆ ದುಂಡುಮೊಲೆ ಹಿಡಿಕೆಮೊಲೆ 


ಹೊಗೆಯಾಡುತ್ತಿತ್ತು (ವಚಬಾ. ೩೬೬). ೩. (ಆಲಂ) ಕ್ಷೋಬೆಯಾಗು; ಹೊಚ್ಚುಮೊಲೆಯೂ ಪೊಳೆವ ತೆಂಗಾಯ ಮೊಲೆ . . . ಬಟ್ಟಮೊಲೆ ಪುರುಷಮೃಗ 
ಶಾಂತಿಯನ್ನು ಕಳೆದುಕೊಳ್ಳು: ದರಬಾರವೆಲ್ಲವೂ ಹೊಗೆಯಾಡುತ್ತಲಿದೆ ಕುಲಗಳಿಗೆವಡ್ಡಿದಂತಾ ಬಲೆಯ ಮೊಲೆವರು ವಪ್ಪಿರ್ದರು (ನವಮೋ. ೨೪-೧೪). 
(ದೌಲತ್‌, ೩೯೫). [ಹೊಗೆ (ಆ ಪೊಗ್ಗೆ) 3- ಅಡು] [ಹೊಚ್ಚು, 3- ಮೊಲೆ; 


ಹೊಗೆಸು (ಕ್ರಿ). ಹೊಗೆಯಾಡುವಂತೆ ಮಾಡು; ಜ್ವಲಿಸುವಂತೆ ಮಾಡು: |15! ಹೊಟಾರ "ಹೋಟಾರ' ನೋ. 
ನಂದಬಾರದ ಹೋಮದಗ್ನಿಯ ನಂದಲೀಯದೆ ಶುಷ್ಕ ಸಮಿಧೆಯ ತಂದು ನೆಟ್‌ ಹೊತ್ತಿಕ್ಕಿ | | ಹೊಟೇಲು “ಹೋಟಲು' ನೋ. 


ಹೊಗೆಸುವ ವೃದ್ಧಕಪಿಗಳಲಿ . . . ಒಪ್ಪಿತಾ ವನವು (ಪ್ರಭುಲೀ. ೨೦-೨೫). ಹೊಟ್ಟ (ನಾ). ಕಿವುಡುಮನುಷ್ಯ; ಕಿವುಡ: (6) 
(ಹೊಗೆ, (ಆ ಪೊಗ್ಗೆ) 4 - ಸು) | [ದೇ. ॥ ತಮಿ. ಪೊಟ್ಟೈ- ಕುರುಡುತನ; ತುಳು. ಪೊಟ್ಟೆ] 
ಹೊಗೆಸುತ್ತು (ಕ್ರಿ). ಹೊಗೆಯಿಂದ ಮಸಕಾಗು: ಚಾತುರಂಗಮಂ ಜಾನಿಸಿ ಹೊಟ್ಟಳಿಸು "ಪೊಟ್ಟಳಿಸು' ನೋ. 
ನೋಡಿ ನೋಡಿ ಹೊಗೆಸು[ಪಾಕಾಂ. ಹ]ತ್ತಿದ ಪುತ್ತ ಯಂತೆ ಬಂದನುದ್ಧಾನವನೊಪ್ಪದಿಂ | 20 | ಹೊಟ್ಟಿ "ಪೋಟೆ' ನೋ. 
ಕಳಿದು ರಾಜಕುಮಾರನಪಾರಚಿಂತೆಯಿಂ (ನಂಬರ. ೭ ಪೀಠಿಕಾಪದ್ಮ). ಹೊಟ್ಟಿಗ (ನಾ). ಹೊಟ್ಟೆಬಾಕ; ತಿಂಡಿಪೋತ: ದಿಟ್ಟರಾದವರೆನ್ನ ಜತೆಯೊಳು 
(ಹೊಗ್ಗೆ (ಆ ಪೊಗ್ಗೆ) 4 ಸುತ್ತು] ಬಿಟ್ಟು ಸಕಲವನೀಗಳ್ಳೆದುವುದಟ್ಟ ಬೋನವ ಬಿಟ್ಟು ಕಡೆಯದ ಹೊಟ್ಟಿಗರು ನಿಲಲಿ 
ಹೊಗೆಸೊಪ್ಪು (ನಾ). ಒಂದು ಬಗೆಯ ಗಿಡ ಮತ್ತು ಅದರ ಎಲೆ; ತಂಬಾಕು; (ರಾಮಾಸಂ. ೬-೮-೭); ಈ ಹೊಟ್ಟಿಗನಿಗೆ ಅಷ್ಟು ಧೈರ್ಯ ಬಂತಾ ನಂಜಣ್ಣ (ಶನಿಸಂ. 


ಔ ಇದರ ಒಣಗಿದ ಸೊಪ್ಪನ್ನೂ ಮತ್ತು ಇದರ ಕಡ್ಡಿಯನ್ನು ಒಣಗಿಸಿ ೨೧೦). "ಹೊಟ್ಟೆಗ' ಪರಾ. (ಹೊಟ್ಟೆ (ಎ ಪೊಟ್ಟೈ) *- - ಇಗ) 

ಮಾಡಿದ ಕಡ್ಡಿಪುಡಿಯನ್ನೂ ಕೆಲವರು ತಾಂಬೂಲದ ಜೊತೆಗೆ ಸೇವಿಸುತ್ತಾರೆ. |25 | ಹೊಟ್ಟಿಹೋಗು "ಪೋಟೆಹೋಗು' ನೋ. 

ಇದರ ಒಣಗಿದ ಎಲೆಯಿಂದ ನಶ್ಶವನ್ನು ತಯಾರಿಸುತ್ತಾರೆ. ಇವಲ್ಲದೆ | |ಹೊಟ್ಟುು (ಕ್ರಿ). ಒಡೆದು ಹೋಗು; ಸಿಡಿ: ಕೋಟಿ ಡಿಂಡಿಮಗಳನು ಬಾರಿಸೆ ಗೋಟು 
ಮುಖವಾಗಿ ಬೀಡಿ, ಸಿಗರೇಟು, ಚುಟ್ಟಾ ಮುಂತಾದ ಯಕ. ತುಂಬಿತು ಜಗದ ಕಿವಿಗಳ ಪಾಟಿ ಹೊಟ್ಟಿತು ಕೇಳನಾ ಏಳಗೊರೆದು ತೆಕ್ಕುತಿರೆ 
ಇದರಿಂದ ತಯಾರಿಸುತ್ತಾರೆ. ಇದೊಂದು ಅತ್ಯುತ್ತಮವಾದ ವಾಣಿಜ್ಮ 


(ಕೌಶಿರಾ. ೨೪-೪); ದೇವರಿಗೆ ಕಿವಿ ಇದೆಯೋ ಇಲ್ಲವೋ ! ಇದ್ದರೆ ಹೊಟ್ಟಿಯೇ ಹೋದೀತು 
ಬೆಳೆ: ಯಾ ಯೆತ್ತಿನಲು ತಾವು ಜಿನಿಸು ಅಡಕೆ ಮೆಣಸು . . . ಕತ್ತ ಹೊಗೆಸೊಪ್ಪು ಈ ಪಾಟಿ ಗದ್ದಲಕ್ಕೆ (ಸೃಪ್ನಹೊ. ೧೫). (ದೇ. ॥ ತಮಿ. ಮಲ.ಪೊಟ್ಟು; ತುಳು. ಪೊಟ್ಟು, 
ಜವಳಿ ಮುಂತಾಗಿ . . . ಹೇರಿಕೊಣ್ಣು ಷಡ್ದ್ಬರುಸನ ೫7೦೭ ಧರ್ಮವನು ನಡಸಿಕೊಣ್ಣು ಜ| ವುಡಪು, ಪುಡಾವು; ತೆಲು. ಪೂಟ್ಲು, ಪೊಟ್‌; ಕೊಡ. ಪೊಟ್ಟ್‌॥ 

ವ ಹ . ಡಿ ನ ಕೃ [a ೨ 
. ಬಹುದು (ಎಕ. ೪॥. ಶಿವಮೊ. ೨೮-೧೬; 14/70); ಮಾನ್ಯದ ಯೆತ್ತು ನಡ್ಡೆರ ಮೇಲೆ | | ಹೊಟ್ಟು ಪೊಟ್ಟು' ನೋ. 
. ಜವಳಿ ಕಬುನ ಹೊಗೆಸೊಪ್ಪು, ಉತ್ತುತೆ ಖರ್ಜೂರ . . . ಮುಂತ್ತಾದ | | ಹೊಟ್ಟುಕುಟ್ಟು `ಹೊಟ್ಟುಗುಟ್ಟು' ನೋ. 


ಜಿನಿಸನು ಹೇರಿಕೊಂಡು (ಮೈಲರಿ. ೧೯೩೬, ೨೬.-೩೭: 17083; ಹೊಗೆಸೊಪ್ಪಿನಲ್ಲಿ ನಿಕೋಟಿನ್‌ | ' ಹೊಟ್ಟುಗ "ಪೊಟ್ಟುಗ' ನೋ. 

| 'ಹೊಟ್ಟುಗುಟ್ಟು, ಹೊಟ್ಟುಕುಟ್ಟು (ಕ್ರಿ). ೧. (ಆಲಂ) ಹುಡಿಗುಟ್ಟು; 
ಹೊಗೆಸೊಪ್ಪಿನ ಪೊಮ್ಮು = ಹಿಂದೆ ಹೊಗೆಸೊಪ್ಪಿನ ಮೇಲೆ ಹಾಕುತ್ತಿದ್ದ | ||, ಧೂಳೀಪಟಮಾಡು: ಇಟ್ಟಣಿಸಿ ಬಹ ತೇಜಿಗಳ ನೆಜ್‌ಯಟ್ಟಿ ಬಂಡಿಸಿ ಸುಭಟರನು 

ಒಂದು ಬಗೆಯ ತೆರಿಗೆ: ಆ ಸಕಲ ಪೈರು ಪೊಂಮಿಗೆ ಸಲುವ ಜವಳಿ ಲಾಭಾದಾಯದ ; | ಬೆನ್ನಟ್ಟಿ ತಿಎದರು ಮನ್ನೆಯರು ಹದವಟ್‌ದು ನಾಯಕರ ಹೊಟ್ಟುಗುಟ್ಟಿದರು 

ಪೊಂಮು ಕಬ್ಬಿನದ ಪೊಂಮು ಹೊಗೆಸೊಪ್ಪಿನ ಪೊಂಮು ಮುಂತ್ತಾದ ಆ ಸಕ[ಲ]ಸ್ಟಾಮ, | (ನಳಚ. ೯-೨೫); ಪವನಜನೆಅಗಿ ಬಂಡೆಗಳಿಂದಮವರನು ಹೊಟ್ಟುಗುಟ್ಟುತೆ (ರಾಮಾಸಂ. 

| | 

| 


ಅನ್ನುವ ವಿಷದ ಪದಾರ್ಥವಿದೆ (ಮಗಮೂಂ. :೩). 
35 


(ಎಕ. ೪R. ಪಾಂಡವ. ೨೧೫-೧೬೯; 1724). [ಹೊಗ್ಗೆ (ಇ ಪೊಗ್ಗೆ) 1 ಸೊಪ್ಪು ೫-೩-೪೧). ೨. ಹರಟು; ಗಳಹು; ಇಂಬಹೊಡೆ : ದಿಟ್ಟತನ ಮಿಗೆ ಹೆಂಗಳಿದಿರಲಿ 
ಹೊಗೆಹಣ "ಪೊಗೆವಣ' ನೋ. ಹೊಟ್ಟು ಗುಟ್ಟಿದೆ ಹಗೆಗಳಿದಿರಲಿ ಬಿಟ್ಟು ಕೊಂಡೆ ದುರಾತ್ಮ ಮುಜ್‌ದೆ ವಿರಾಟನನ್ವಯವ 
ಹೊಗೆಹಿಡಿ (ಕ್ರಿ). ಹೊಗೆಯು ಕವಿ,- ಮುತ್ತು: ಆ ಕೊಠಡಿಯ ಚಾವಣಿ ಹೊಗೆಹಿಡಿದು | 60 ಬ (ಕುವ್ಮಾಎ. ೬-೧೭). ಹೊಟ್ಟುಕುಟ್ಟು: ೩. ವೃರ್ಥವಾದ ಕೆಲಸದಲ್ಲಿ ತೊಡಗು; 

ಕಪ್ಪಾಗಿದೆ (ಗೂಡಿ). (ಹೊಗ್ಗೆ (ಆ ಪೊಗ್ಗೆ) 4 ಹಿಡಿ, (< ಪಿಡಿ,)) | ಉಪಯೋಗವಿಲ್ಲದ ಕೆಲಸಕ್ಕೆ ಕೈಹಾಕು: ಹೊಟ್ಟುಕುಟ್ಟೋ ಕೈಗೆ ದಣಿವು; 
ಹೊಗೆಹುಡಿ (ನಾ). (ತಾಂಬೂಲದೊಂದಿಗೆ ಕೆಲವರು ಸೇವಿಸುವ) , ಹೋಗಿಬನ್ನಿ (ಚಕರಾ. ೩೯೯). (ಹೊಟ್ಟು (ಆ ಪೊಟ್ಟು) 1 ಕುಟ್ಟು 

ಹೊಗೆಸೊಪ್ಪಿನ ಅಥವಾ ಅದರ ಕಡ್ಡಿಯ ಪುಡಿ: ಬೇಗನೆ ತಾರೆ ಗೊಂಗಟೆ | | ಹೊಟ್ಟುಗೆ (ನಾ). ನೀರಿಲ್ಲದೆ, ಹಾಳುಬಿದ್ದ ಕೆರೆ: ಇನಿಯಳ್ಳೋದ 
ಗೊರಗ ಕೋಲ್ಡೊಗೆಹುಡಿಯಡಿಕೆಯಲೆಯ (ಅರ್ಚಾವಿ. ೩೧-೩೩). ಬಖಿಕ್ಕಮೆನ್ನಿರವು . .. ತೀವರ್ದ ಜೀವನಮೆಲ್ಲಂ ನೆಟ್‌ ಪೋದ ಹೊಟ್ಟು [ಪಾಠಾಂ. ಪೊಟ್ಟ) 
[ಹೊಗ್ಗೆ (ಆ ಪೊಗ್ಗೆ) % ಹುಡಿ (ಆ ಪುಡಿ) 45 ಗೆಲೆ ತಾನಿರ್ಪಂತೆ (ಅನಂಪು. ೧೨-೨೪; ಕಾವ್ಮಸಾ. ೫೭೩ ನೋ). 
ಹೊಗ್ಗು (ಕ್ರಿ). (ತಮಟೆ ಮೊದಲಾದ ವಾದ್ಯಗಳನ್ನು) ಹೊಡೆ; ಬಾರಿಸು: | [ಹೊಟ್ಟು ( ಪೊಟ್ಟು) + ಕೆಟ್‌] 


ಹೊಟ್ಟುಬಾವಿ ೮೯೮೨ ಹೊಟ್ಟೆನೋವು _ 


ಹೊಟ್ಟುಬಾವಿ "ಪೊಟ್ಟುಬಾವಿ' ನೋ. . |ಹೊಟ್ಟೆಜಾಡಿಸು (ಕ್ರಿ). ಭೇದಿಯಾಗು; ಹೊಟ್ಟೆಕಳೆ: ಹೊಟ್ಟೆಜಾಡಿಸುವುದು 
ಹೊಟ್ಟುಹಂಬು (ನಾ). ಒಂದು ಬಗೆಯ ಬಳ್ಳಿ (ಮೃಔಗಿ ೨೨-೪೧೪). ನಿಲ್ಲುವುದಕ್ಕಾಗಿ ಔಷಧವೆಂದು ತುಸು ಅಫು ತಕ್ಕೊಂಡರೆ ಅಡ್ಡಿಯಿಲ್ಲ (ಮುಂಬಯಿ. 
[ಹೊಟ್ಟು 4 ಹಂಬು (< ಪರಪು)] ೪-೪೧). [ಹೊಟ್ಟೆ (ಆ ಪೊಟ್ಟೈ) 3- ಜಾಡಿಸು] 

ಹೊಟ್ಟೆ 'ಪೊಟ್ಟೈ' ನೋ. ಹೊಟ್ಟೆ ಜಾಲಿ (ನಾ). ಒಂದು ಬಗೆಯ ಜಾಲಿಮರ : ಬಟ್ಟೆಬಟ್ಟೆಯೊಳೆಲ್ಲ 

ಹೊಟ್ಟೆಉರ್ಮಿ "ಹೊಟ್ಟೆಯುರಿ" ನೋ. $ | ಹೊಟ್ಟೆಜಾಲಿಯ ಮುಳ್ಳು ಹುಟ್ಟಿದವರೆಲ್ಲ ಗಿಜವಾಯಿ ಮೂಡಲ ಬಟ್ಟೆ ಬೇಡೆಂದ 

ಹೊಟ್ಟೆಉರ್ದಿ "ಹೊಟ್ಟೆಯುರ್ಕಿ' ನೋ. (ಸರ್ವಜ್ಞ. ೧೬೦೮); ಹೊಟ್ಟೆಜಾಲಿ, ದೊಡ್ಡಮುಳ್ಳಿನ ಜಾಲಿ, ಆನೆಗೊಬ್ಬಿ, ಗಬ್ಬುಜಾಲಿ 

ಹೊಟ್ಟೇಉರಿಸು "ಹೊಟ್ಟೆಯುರಿಸು' ನೋ. (ಮೈ ೧-೧೫). "ಹೊದೆಜಾಲಿ' ಪರಾ. [ಹೊಟ್ಟೆ * ಜಾಲಿ) 

ಹೊಟ್ಟೆಕಟ್ಟು (ಕ್ರಿ). ೧. ಮಲಬದ್ಧತೆಯುಂಟಾಗು: ಹಚ್ಚು ನೀರು | |ಹೊಟ್ಟೆತುಂಬು (ಕ್ರಿ). ೧. ಉದರವು ಭರ್ತಿಯಾಗು: ಬಟ್ಟಲೊಳಗಿದೆ ಹುಗ್ಗಿಯಂ 
ಕುಡಿಯದಿದ್ದರೆ ಹೊಟ್ಟೆಕಟ್ಟುತ್ತದೆ (ರೂಢ). ೨. (ಆಲಂ) ಅರೆಹೊಟ್ಟೆ ತಿಂದು | ಕೈಯಿಟ್ಟು ಕೊಳ್ಳೆ, ಎನುತ ನೀಡಿದಡಟ್ಟಹಾಸಂ ಸೂಸೆ ಭೀಮೇಶ್ವರನದಂ ಕೊಂಡು 


ಬದುಕು,- ಜೀವಿಸು: ಹೊಟ್ಟೆಕಟ್ಟಿ ಮಕ್ಕಳಿಗೆ ವಿದ್ಮೆ ಕಲಿಸುತ್ತಾನೆ (ಭಾರದ. ೬): i 10| ಹೊಟ್ಟೆತುಂಬಲು ಸವಿದು . . . ತಟ್ಟೆಯಂ ದೇಗುಲದ ಹೊಟಯುಕೆ ಹಾಯಿಕಿದನು (ಬಸಪ್ಪ. 
ಮೊಟ್ಟೆ ಕಟ್ಟಲಿಕೆ ತಿಳಿಯದವ ಹೊಟ್ಟೆ ಕಟ್ಟ್ಯಾನೆ ? (ಗಾದೆ). ೩೩-೧೮). ೨. (ಆಲಂ) ಹೊಟ್ಟೆಹೊರೆ; ಹೊಟ್ಟೆಪಾಡು ನೋಡಿಕೊಳ್ಳು: 


(ಹೊಟ್ಟೆ (< ಪೊಟ್ಟೆ) 4- ಕಟ್ಟು] ಎಲ್ಲಿಯಾದರೂ ಕೂಲಿ-ನಾಲಿ ಮಾಡಿ ನಾನೂ ಗೌರಿಯೂ ಹೊಟ್ಟೆತುಂಬಿಕೊಂಡೇವು 
ಹೊಟ್ಟೆಕಡಿತ (ನಾ). ೧. ಹೊಟ್ಟೆ ನುಲಿಯುವಿಕೆ: ಕಾಲುಧೂಳು ಹಾಕಿಸಿಕೊಂಡ (ತೇಮೋಡ. ೪೨). ೩. ಊಟ, ತಿಂಡಿ ಮುಂತಾದುವು ದೊರಕಿ ಸಾಕೆನಿಸು; 
ಮೇಲೆ ಹೊಟ್ಟೆಕಡಿತ ನಿಂತಿತು (ರೂಢಿ). ೨. ಹೊಟ್ಟೆನೋವು; ಹೊಟ್ಟೆ ಶೂಲೆ: ಒಂದು ಸಂತೃಪ್ತಿಯಾಗು : ದೇವರು ನಮಗೆ ಹೊಟ್ಟೆತುಂಬುವಷ್ಟು ಅನುಕೂಲ ಮಾಡಿ 


ದಿನ ಹೊಟ್ಟೆಕಡಿತ ಎದ್ದು ಆ ಸೆಟ್ಟಿಯು ಒಮ್ಮಿಂದೊಮ್ಮೆ ಸತ್ತನು (ಮುಂಬಯಿ. ೨-೩೨); |15 | ಕೊಟ್ಟಿದ್ದಾನೆ (ರೂಢಿ). (ಹೊಟ್ಟೆ (« ಪೊಟ್ಟೆ ) 4 ತುಂಬು] 
ಸಿಕ್ಕಾಬಟ್ಟೆ ತಿಂದು ಈ ಮನುಷ್ಯನಿಗೆ ಹೊಟ್ಟೆಕಡಿತ ಎಂದು ಔಡಲ ಎಣ್ಣೆಯ ಆಶ್ರಯ | |ಹೊಟ್ಟೆತೊಳಸು (ಕ್ರಿ). ಓಕರಿಕೆ ಬರುವಂತಾಗು : ಬೆಳ್ಳಗಿದ್ದದ್ದೆಲ್ಲ ಹಾಲೆಂದು 
ಪಡೆಯುವ ಅವಸ್ಥೆ ಬಂದಿರಬೇಕು (ಪ್ರಹಾರ. ೨೭). ೩. (ಆಲಂ) ಚಿಂತೆ; ಕಳವಳ: ಕುಡಿದೆವೋ-ಹೊಟ್ಟೆ ತೊಳಸುತ್ತಿಹುದು (ನೆಲಮು. ೬೭-೨); ಮನೆಯಿಂದ ಹೊರಟು 
ಟಿಳಕರ ಹೊಟ್ಟೆ ಕಡಿಯಹತ್ತಿತು. ಆದರೆ ಹೊಟ್ಟೆಕಡಿತದಿಂದೇನಾಗುವಂತಿದೆ? | ತೋಟದ ಸುತ್ತಿಗೆ ಬಂದಾಗ ಏಕೋ ಹೊಟ್ಟೆತೊಳಸಿತು (ದೇವಹೆಂ. ೧೬೧). 
(ಸ್ಪತಿಚಿ. ೩೪೭). ೪. ಹೊಟ್ಟೆಕಿಚ್ಚು; ಅಸೂಯೆ: ಅವರವರ ಹೊಟ್ಟೆಕಡಿತ ಅವರವರನ್ನೇ | [ಹೊಟ್ಟೆ (< ಪೊಟ್ಟೆ,) 4 ತೊಳಸ್ಮು (ಆ ತೊಟಸು )) 
ಸುಡುತ್ತದೆ (ರೂಢ). (ಹೊಟ್ಟೆ (« ಪೊಟ್ಟೈ) 1 ಕಡಿತ] 20 | ಹೊಟ್ಟೆನುಲಿ, (ಕ್ರಿ). ಹೊಟ್ಟೆಯೊಳಗೆ ತಿರುಚಿದಂತಾಗು,- ಹಿಂಡಿದಂತಾಗು: 
ಹೊಟ್ಟೆಕಡುಬು (ನಾ). ಒಳೆಗೆ ಹೂರಣವನ್ನು ತುಂಬಿ ಮಾಡುವ ಕಡುಬು: | ಹೊಟ್ಟೆನುಲಿಯುವುದಕ್ಕೆ : - ದೇವಗಂಟೆಯ ರಸದಲ್ಲಿ ಉಳ್ಳಿ, ಮೆಣಸು ಅರೆದು . . . 
ಸಂಜೆಯ ತಿಂಡಿಗೆ ಹೊಟ್ಟೆಕಡುಬನ್ನೇ ಮಾಡಿಬಿಡು (ರೂಢಿ). | ಮೂಜು ದಿನ ಕೊಳ್ಳಲು ಹೊಟ್ಟೆಕಚ್ಚುವುದು ಮಾಣ್ಣುಂ (ಎವೈಎ. ೭೬). 
[ಹೊಟ್ಟೆ (< ಪೊಟ್ಟೈ) *- ಕಡುಬು (ಆ ಕಡುಂಬು)] | [ಹೊಟ್ಟೆ (< ಪೊಟ್ಟೆ) *- ನುಲಿ] 
ಹೊಟ್ಟೆಕಳೆ (ಕ್ರಿ). ಭೇದಿಯಾಗು; ವಿರೇಚನವಾಗು: ಕೊಳವಳಿಕೆ ಬೀಜ, ಹಂಗರೇಬೀಜ | |ಹೊಟ್ಟೆನುಲ್ಮಿ (ನಾ). ಹೊಟ್ಟೆಯೊಳಗೆ ತಿರುಚಿದಂತಾಗುವಿಕೆ,- 
೧ ಸೊಲ್ಲಗೆ ಪುರುಷರತ್ನ . . . ಇವೆಲ್ಲವನ್ನು ಅರೆದು ರೊಟ್ಟಿಯಂ ಸುಟ್ಟು ಅಡಿಕೆಗಾತ್ರವ |25 | ಹಿಂಡಿದಂತಾಗುವಿಕೆ: ಅಫೀಮನ್ನು ಸೇರಿಸಿಕೊಂಡು ಒಂದು ಗುಳಿಗೆಯನ್ನು 


ಮೆದ್ದು, ಹೊಟ್ಟೆಕಳೆದವರಿಗೆ . . . ಸರಿಯಾಗಿ ಕೊಡುವುದು («ಎವೈವಿ. ೬೭); ಅನುಪಾನವರಿತು ತೆಗೆದುಕೊಂಡರೆ ರಕ್ತಗ್ರಹಣೀ, ಹೊಟ್ಟೆನುಲಿ, ಸಂಗ್ರಹಣೆ ಸಹ ನಿಲ್ಲುವುವು 

ನಾಯಿಬೇಲದ ಬೇರು, ಬಿಲ್ವದ ಬೇರು, ಹಿಪ್ಪಲಿಮೂಲ ಇಷ್ಟನ್ನೂ ಸಮಾಂಶ ಸೇರಿಸಿ (ಸಕವೈ. ೪೮೪ ಪರಿ). (ಹೊಟ್ಟೆ (ಆ ಪೊಟ್ಟೈ) 1 ನುಲ್ಕಿ! 

ಕಷಾಯ ಕಾಯಿಸಿ ಕೊಟ್ಟರೆ ಹೊಟ್ಟೆಕಳೆಯುವುದು ಗ್ರಹಣಿ ಸಹ ಮಾಣುವುವು (ಸಕವೃ. | | ಹೊಟ್ಟೆನೆತ್ತರು (ನಾ). ರಕ್ತಭೇದಿ; ರಕ್ತಾತಿಸಾರ: ಸುಣ್ಣ ಒಂದು ಭಾಗ, ಬೆಲ್ಲ 

೪೭೮ ಪರಿ). [ಹೊಟ್ಟೆ (« ಪೊಟ್ಟೈ) 3- ಕಳೆ) ಎರಡು ಭಾಗ, ಇವಂ ಎಣ್ಣೆಯಲ್ಲಿ ಕಲಸಿ ಲೇಪನಂ ಮಾಡೆ ಹೊಟ್ಟೆನೆತ್ತರು ಮಾಣ್ಗುಂ 
ಹೊಟ್ಟೆಕಿಚ್ಚು "ಪೊಟ್ಟೆಕಿರ್ಚು' ನೋ. 30 |. (ಎ೭ 7೨೨). [ಹೊಟ್ಟೆ (ಆ ಪೊಟ್ಟೈ) 3 ನೆತ್ತರು (< ನೆತ್ತರ್‌)] 
ಹೊಟ್ಟೆಕುಟ್ಟು (ನಾ). ಹೊಟ್ಟೆಯು ನುಲಿಯುವಿಕೆ: ಈ ಲೋಹಸಿಂಧೂರದ ಹತ್ತು | |ಹೊಟ್ಟೆನೊಳ (ನಾ). ಒಂದು ಬಗೆಯ ಸಸ್ಕ: ಹೊಟ್ಟೆನೊಳ, ತೊಟ್ಟಿಲೆ (ಮಔಗಿ. 

ತೂಕಕ್ಕೆ ಶುಂಠಿ, ಹಿಪ್ಪಲಿ . . . ಲವಂಗ ಇವುಗಳನ್ನು ಪ್ರತ್ಯೇಕ ಹನ್ನೆರಡು ವರಹಾ ತೂಕ ೬-೯೯). |] 

ಮಾಡಿ, ಜೇನುತುಪ್ಪದಿಂದ ಮರ್ದಿಸಿ, ಅಡಿಕೆ ಪ್ರಮಾಣ ಗುಳಿಗೆಯನ್ನು ಮಾಡಿ ನಿತ್ಯವೂ | |ಹೊಟ್ಟೆನೋಯು (ಕ್ರಿ). ೧. ಹೊಟ್ಟೆಯಲ್ಲಿ ನೋವುಂಟಾಗು,- ಶೂಲೆಯೇಳು: 

ಸೇವಿಸೆ ವಾತಪಿತ್ತಜ್ವರ, ಶ್ಲೇಷ್ಮ, ಹೊಟ್ಟೆಕುಟ್ಟು . . . ವಾತರೋಗಗಳು ಸಹ | ಇಕ್ಕಲಾಟೆ ಕೈ ಎಂಜಲು ಚಿಕ್ಕ ಮಕ್ಕಳು ಅಳುತಾರೆ ಹೋಗೋ ದಾಸಯ್ಯ 

ಗುಣವಾಗುವುವು (ಸಕವೈ. ೯೫). [ಹೊಟ್ಟೆ (ಆಂ ಪೊಟ್ಟೆ,) + ಕುಟ್ಟು] 35 ಹೊಟ್ಟೆನೋಯುತಲಿದೆ ಹೋಗೋ ದಾಸಯ್ಯ (ಪುರಂದ. ೧-೧೩೧-೨); ಹೊಟ್ಟೆನೋಯು 
ಹೊಟ್ಟೆಕೋಲು (ನಾ). ಎ ಹೊಟ್ಟೆಕಡಿತ ೨: ಹೊಟ್ಟೆಹೋಗುತ್ತ ಇದ್ದುದಕ್ಕೆ:- ವುದಕ್ಕೆ :- ಮಾವಿನ ಬೀಜದ ತಿರುಳಂ ಪುಡಿಮಾಡಿ ಅಂಬಿಲ, ಮಜ್ಜಿಗೆಯಲ್ಲಿ ಅರೆದು 

ಸಜ್ಜರಸವನ್ನು ಪುಡಿಮಾಡಿ ಗಟ್ಟಿಮೊಸರಲ್ಲಿ ಕೊಡಲು ಹೊಟ್ಟೆಕೋಲು, ಆಮರಕ್ತ, ಇವು ಕುಡಿಯೆ ಆಗಲೇ ನಿಲ್ಲುವುದು (ಎವ್ಮಎ ೧೯). ೨. (ಆಲಂ) ಅಸೂಯೆಯುಂಟಾಗು; 

ಗುಣವಾಗುವುವು (ಏವ್ಮವಿ. ೧೦೦). [ಹೊಟ್ಟೆ (ಇ ಪೊಟ್ಟೈ) 4 ಕೋಲ್ಕು (ಆ ಕೋಳ್‌)] ಹೊಟ್ಟೆಯುರಿಯುಂಟಾಗು: ಒಬ್ಬರ ಏಳಿಗೆಯನ್ನು ಕಂಡು ಹೊಟ್ಟೆನೋಯು 
ಹೊಟ್ಟೆಗ (ನಾ). ದೊಡ್ಡದಾದ ಹೊಟ್ಟೆಯನ್ನು ಉಳ್ಳವನು: ""ಪಿಚಂಡಿಳ;, ವುದಾದರೆ ಮನಸ್ಸಿನ ಆರೋಗ್ಯಹಾಳು (ರೂಢಿ). 

ಬೃಹತ್ಕುಕ್ನಿಃ ತುಂಡಿಳಃ, ಉದರಿಳ: - ಈ ೪ ಹೊಟ್ಟೆಗಂ'' (ಹಲಾಯು. ೯೯-೪೫೪). | 40 [ಹೊಟ್ಟೆ («ಆ ಪೊಟ್ಟೆ ) 3- ನೋಯು (ಆ ನೋ)) 

"ಹೊಟ್ಟಿಗ' ಪರಾ. (ಹೊಟ್ಟೆ (ಆ ಪೊಟ್ಟೈ) * -ಗೃ! ಹೊಟ್ಟೆನೋವು (ನಾ). ೧. ಎ ಹೊಟ್ಟೆನುಲ್ಕಿ: ಹರಳ ಬೇರನ್ನು ಹಾಲಿನಲ್ಲಿ ಹಾಕಿ 
ಹೊಟ್ಟೆಗಟ್ಟು (ನಾ). ಮಲಬದ್ಧತೆ: ಆದಿತ್ಮಭಕ್ತ :- ಈ ಸಮೂಲವನ್ನು ಅಕ್ಕಿಗಚ್ಚಿನಲ್ಲಿ ಕಾಯಿಸಿ, ಆ ಹಾಲಂ ಕುಡಿಯಲು ವಾತಜ್ವರ, ಹೊಟ್ಟೆನೋವು ಸಹ ಮಾಣ್ಣುಂ 

ಕುಡಿಯಲು ಹೊಟ್ಟೆಗಟ್ಟು ಮಾಣ್ಣುಂ (ಎವೈಎ. ೧). [ಇ ಹೊಟ್ಟೆಕಟ್ಟು] (ಸಕವೈ. ೬೬); ಹೊಟ್ಟೆನೋವಿಳಿಯುತಿರೆ ರಟ್ಟೆ ನೋವೆನ್ನುವುದು ಮಟ್ಟಸವೆ ತಿರೆಹರವು? 
ಹೊಟ್ಟೆಗಿಚ್ಚು "ಪೊಟ್ಟೆಕಿರ್ಚು' ನೋ. (ಮಂಕುಕ. ೩೫೯). ೨. (ಆಲಂ) ಹೊಟ್ಟೆಯುರಿ; ಅಸೂಯೆ: ಮತ್ತೊಬ್ಬರ 


ಹೊಟ್ಟೆಗೋದಿ (ನಾ). ದಪ್ಪನಾಗಿರುವ ಒಂದು ಬಗೆಯ ಉತ್ತಮಜಾತಿಯ |ಆ| ಏಳಿಗೆಯನ್ನು ಕಂಡು ಹೊಟ್ಟೆನೋವನ್ನು ತಂದುಕೊಂಡರೆ ಅವರ ಮನಸ್ಸಿನ ನೆಮ್ಮದಿಗೇ 
ಗೋದಿ: (. [ಹೊಟ್ಟೆ (ಆ ಪೊಟ್ಟೈ) 4 ಗೋದಿ, (ಆ ಗೋದುವೆ)] ಭಂಗ (ರೂಢಿ). [ಹೊಟ್ಟೆ (ಆ ಪೊಟ್ಟೈ) 3- ನೋವು] 


ಹೆ: ಟ್ರೈಪಾಡು 


ಕೊಟ್ಟೆಪಾಡು (ನಾ). "2 30) ಊಟಕ್ಕಾಗಿ ಪಡುವ' ಪಾಡು; 
ಜೀವನೋಪಾಯ; ಬದುಕ: : ಹೊಟ್ಟೆಪಾಡಿಗೆ, ನಾನು ಕೈಹಾಕಿದ ಕಸಬಿಗೆ | 
ಲೆಕ್ಕವಿಲ್ಲ! (ವೀರಯೋ. ೮೪); ಅಎಲು ಲೊಟ್ಟೆಪಾಡಿಗಾಗಿ ವಿದೆ ಹೇಳಿಕೊಡೋ ನಾಡಾಡಿ | 
ಗುರುಗಳಲ್ಲ (ಹೇಮಕೂ. ೧೦); ಹೊ:ಸ,ಪಾಡಿಗೋಸ್ಕರ ನಾನು ಗುಮಾಸ್ತೆಗರಿಯ | 
ಶಿಖರವನ್ನೇರಿದ್ದೆ (ರಾಯಕ. ೩೭). [ಹೊಟ್ಟೆ -. ಹೊಟ್ಟೆ ) 4 ಪಾಡು) | 

ಹೊಟ್ಟೆಬಾಕ (ನಾ). ಮಾತಿಮಾರಿ ತಿನ್ನುವವನು; ತಿನ್ನಾಳಿ: ಗಟ್ಟಿಯಾಗಿ ! 
ಎರಡು ಮೂಜು ಬಾರಿಯುಂಡರೆ ಹೊಟ್ಟೆಬಾಕನೆಂದು ತೆಗಳಾಡುವರಯ್ಮ (ಪುರಂದ. ಧಾ. 
೨-೪೦-೩); ಹೊಟ್ಟೆಬಾಕರು ಸುಳ್ಳುಮಾತುಗಳಿಂದಲೇ ಹೊಟ್ಟೆಹೊರೆದುಕೊಳ್ಳುವರು | 
(ಕಥಾಮಂ. ೪, ೩). [ಹೊಟ್ಟೆ (< ಪೊಟ್ಟೈ) 3- - ಬಾಕ) p 

ಹೊಟ್ಟೆಬಾಕತನ (ನಾ). ಮಿತಿಮಾರಿ ತಿನ್ನುವಿಕೆ: ಹೋಟೆಲ್‌ಗಳಲ್ಲಿ ಊಟಮಾಡುತ್ತ 
ಹೋದಲ್ಲಿ ಹೊಟ್ಟೆಬಾಕತನ ಕಡಿಮೆಯಾಗುತ್ತೆ (ನಾಡಿಗೇ. ೨೦೦). | 

(ಹೊಟ್ಟೆಬಾಕ 4 - ತನ] 

ಹೊಟ್ಟೆಬಾಗೆ (ನಾ). ಒಂದು ಬಗೆಯ ಸಸ್ಮ: ಹೊಟ್ಟೆಬಾಗೆ, ಕಲ್ಪಾಗೆ (ಮೈಔಗಿ. 
೪-೬೫). [ಹೊಟ್ಟೆ *- ಬಾಗೆ] 

ಹೊಟ್ಟೆ ಬೇನೆ "ಪೊಟ್ಟೆಬೇನೆ' ನೋ. 

ಹೊಟ್ಟೆಮರ (ನಾ). ಗಾಡಿಯ ಚಕ್ರದ ಸುತ್ತ ಇರುವ ಮರದ ಪಟ್ಟಿ: ಗಾಡಿಯ 
ಚಕ್ರದ ಹೊಟ್ಟೆಮರ ಸೀಳಿಹೋಯಿತು (ರೂಢಿ. [ಹೊಟ್ಟೆ ( ಪೊಟ್ಟೈ) 4 ಮರ, 

ಹೊಟ್ಟೆಯಂಬಲಿ (ನಾ). ೧. ಹೊಟ್ಟೆಗೆ ಬೇಕಾಗುವ ಅಂಬಲಿ. ೨. (ಆಲಂ) 
ಜೀವಿಸಲು ಬೇಕಾಗುವ ಊಟ,- ಆಹಾರ: ಕಟ್ಟಕಡೆಯಲಿ ಭೀಮನಿಕ್ಕುವ 
ಹೊಟ್ಟೆಯಂಬಲಿ ತಪ್ಪಲರಿಯದೆನುತ್ತ ಹೊಅವಂಟ (ನಿಭಾಗ. ೩-೧-೨೧). 

[ಹೊಟ್ಟೆ (< ಪೊಟ್ಟೈ) 1 ಅಂಬಲಿ; 

ಹೊಟ್ಟೆಯಿಳಿ (ಕ್ರಿ). ಗರ್ಭಸ್ರಾವವಾಗು; ಮೈಯಿಳಿ: ""ಅಪತೋಕಾ, ಸ್ರವದ್ಗರ್ಭಾ- 
ಹೊಟ್ಟೆಯಿಳಿದ ಆಕಳು, ಗರ್ಭಸ್ರಾವವಾದ ಆಕಳು, ಕಂದು ಹಾಕಿದ ಹಸುವು'' (ಸಿದ್ಧಾಂತಿ. 

[ಹೊಟ್ಟೆ ( ಪೊಟ್ಟೈ) 4 ಇಳಿ (ಆ ಇಟ್‌,)) 

ಹೊಟ್ಟೆಯುಬ್ಬರ (ನಾ). ಉದರವು ಊದಿಕೊಳ್ಳುವಿಕೆ; ಹೊಟ್ಟೆಯ ಊತ: 
ಚಿತ್ರಮೂಲದ ರಸದಿಂ ಇಂಗು, ಗರುಗದ ರಸದಲ್ಲಿ ಕೊಡಲು, ಹೊಟ್ಟೆಯುಬ್ಬರ, 
ಸರ್ವಶೂಲೆಗಳು ಮಾಣುವುವು (ಎವ್ಮಎ. ೪೬); ಕ್ಷೇರಧಾರಾ(ನೊರೆಹಾಲು) ಗುಣ- ಇದನ್ನು 
ಸೇವಿಸಲು . . . ಹೊಟ್ಟೆಯುಬ್ಬರ, ಉದರಶೂಲೆ, ಅತಿಸಾರ, ಗುಲ್ಮ ಮೊದಲಾದ 
ವ್ಯಾಧಿಗಳು ಗುಣವಾಗಿ ಅಗ್ನಿಯುಂಟಾಗುವುದು (ಸಕವ್ಮ. ೨೮). 

[ಹೊಟ್ಟೆ (< ಪೊಟ್ಟೆ,) 4 ಉಬ್ಬರ (ಆ ಉರ್ವರ)) 

ಹೊಟ್ಟೆಯುರಕ (ನಾ). ಹೊಟ್ಟೆಯುರಿಪಡುವವನು; ಕರುಬುವವನು: 

ಹೊಟ್ಟೆಯುರಕರು ಅವರನ್ನು ನಿಂದಿಸತೊಡಗಿದರು (ರೂಢಿ). 
| ಹೊಟ್ಟೆಯುರಿ 4 - ಕೃ! 

ಹೊಟ್ಟೆಯುರಿ, ಹೊಟ್ಟೆಉರ (ಕ್ರಿ). ೧. (ಅನಾರೋಗ್ಯದಿಂದ) ಹೊಟ್ಟೆ 
ಯೊಳಗೆ ಸಂಕಟ ಅಡ'ವಾ ಉರಿಯುಂಟಾಗು : ಬೆಳಗಿನಿಂದ ಯಾಕೋ 
ಹೊಟ್ಟೆಯುರಿಯುತ್ತಿದೆ (ರೂಢಿ). ೨. (ಆಲಂ) ಕರುಬು; ಅಸೂಯೆಪಡು: ಆ 
ದಿನ ಅವನ ರೂಪನ್ನು ಕಂಡು ಕಾಲೇಜಿನ ಹುಡುಗಿಯರೆಲ್ಲ ಹೊಟ್ಟೆಯುರಿದುಕೊಂಡರು 
(ಆಲಹೂ. ೯). ಹೊಟ್ಟೆಉರ್ಮಿ : ೧. ಹೊಟ್ಟೆಉರಿಯುವುದಕ್ಕೆ :- ಈಶ್ವರೀಬೇರು, 


೨೯೪). 


ಆಗಳುಶುಂಠಿಯ ಬೇರು, ಇವಂ ನೀರಲ್ಲಿ ಅರೆದು ಕುಡಿಯೆ ಹೊಟ್ಟೇಉರಿ ಮಾಣ್ಣುಂ | 


(ಎವೈವ. ೧೨೫). [ಹೊಟ್ಟೆ (« ಪೊಟ್ಟೈ) 4 ಉರಿ] 

ಹೊಟ್ಟೆಯುರ್ಮಿ, ಹೊಟ್ಟೆಉರ್ಕಿ (ನಾ). ೧. (ಅನಾರೋಗ್ಯದಿಂದ) 
ಹೊಟ್ಟೆಯೊಳಗೆ ಉಂಟಾಗುವ ಉರಿ,- ಸಂಕಟ: ಯಾವ ಔಷಧವೂ ಅವರ 
ಹೊಟ್ಟೆಯುರಿಯನ್ನು ಗುಣಮಾಡಲಿಲ್ಲ (ರೂಢಿ). ೨. (ಆಲಂ) ಅಸೂಯೆ; 
ಹೊಟ್ಟೆಕಿಚ್ಚು: ಮತ್ತೊಬ್ಬರು ಏನಾದರೂ ಹೆಸರು ಮಾಡಿಕೊಂಡರೆ ಸಾಕು. ಅವರ 
ವಿಷಯಕ್ಕೆ ಇಲ್ಲದ ಹೊಟ್ಟೆಯುರಿ ಬಂದುಬಿಡುತ್ತೆ (ಅಲಹೂ. ೪೫). ಹೊಟ್ಟೇಉದ್ದಿ: ೧. 
ಈಶ್ವರೀಬೇರು, ಅಗಳು ಶುಂಠಿಯ ಬೇರು, ಇವಂ ನೀರಲ್ಲಿ ಅರೆದು ಕುಡಿಯೆ ಹೊಟ್ಟೆಲಉರಿ 


೮೯೮೩ 


ಹೊಟ್ಟೇಳು 


| ಮಾಣ್ಣುಂ (ಎಪ್ಶಎ. ೧೨೫). ೨. ಅಲ್ಲಿ ಮೇಷ್ಟುಗಳಿಗೆಲ್ಲಾ ನನ್ನ ಮೇಲೆ ಹೊಟ್ಟೆಉರಿ 
(ನಾತ. ಆಣ). [ಹೊಟ್ಟೆ (ಆ ಪೊಟ್ಟೈ) *- ಉರ್ಮಿ) 
ಹೊಟ್ಟೆಯುರಿಸು, ಹೊಟ್ಟೇಉರಿಸು (ಕ್ರಿ). (ಆಲಂ) ನೋಯುವಂತೆ ಮಾಡು; 
| ನೋಯಿಸು: ಎಷ್ಟು ಸಲ ನನ್ನ ಕಣ್ಣ ಮುಂದೆಯೆ ಅವಳು . . . ಶ್ರೀಪತಿಯ ಸಂಗಡ 
' ಬಿನ್ನಾಣ ಬೀರುತ್ತ ನಡೆದು ಹೋಗಿಲ್ಲ! ಬರೀ ನನ್ನ ಹೊಟ್ಟೆಯುರಿಸುವುದಕ್ಕಾಗಿಯೆ 
(ಹೊಸಕ್ತಿ. ೧೩). ಹೊಟ್ಟೆಉರಿಸು: ಅವರ ಹೊಟ್ಟೆಉರಿಸುವುದು ಹೊರತು ನಮಗೆ 
|. ದೈತವನದಲ್ಲಿ ಬೇರೆ ಕೆಲಸವಿಲ್ಲ (ವಚಭಾ. ೧೫೯). [ಹೊಟ್ಟೆ (೬ ಪೊಟ್ಟೆ) *- ಉರಿಸು) 
[ಹೊಟ್ಟೆ ಶೂಲೆ (ನಾ). ಉದರದೊಳಗೆ ಉಂಟಾಗುವ ತೀವ್ರವಾದ ನೋವು,- 
ವೇದನೆ; ಹೊಟ್ಟೆನೋವು: ಸುಣ್ಣವನ್ನು ಬೆಣ್ಣೆಯನ್ನು ಕೂಡಿ ಕಲಸಿ ನುಂಗಲು 
ಹೊಟ್ಟೆಶೂಲೆ ಹರ (ಏವ್ಮಎ. ೧೨೫). (ಹೊಟ್ಟೆ (« ಪೊಟ್ಟೈ) 4 ಶೂಲ) 
ಹೊಟ್ಟೆಸಂಕಟ (ನಾ). ತನ್ನ ಸ್ವಂತ ಮಕ್ಕಳು ಹಾಗೂ ತನಗೆ ಸಂಬಂಧಿಸಿದವರ 
ಬಗ್ಗ ಉಂಟಾಗುವ ದುಃಖ,- ಅಳಲು: ನಾನು ನನ್ನ ಹೊಟ್ಟೆಸಂಕಟಕ್ಕೆ ಅಂದರೆ, 
ಇವರಿಬ್ಬರು ನನ್ನ ಮೇಲೆ ಉರದು ಬಿದ್ದಿದ್ದಾರೆ (ಮರಮ. ೧೪೬). 
[ಹೊಟ್ಟೆ (< ಪೊಟ್ಟೈ) 4 ಸಂಕಟ 
15 | ಹೊಟ್ಟೆಹರಿ "ಹೊಟ್ಟೆಹಟ್‌' ನೋ. 
ಬ ಹೊಟ್ಟೆಹರಿ (ಕ್ರಿ). ಉದರವನ್ನು 
| 


5, 


10 


ಸೀಳಿದಂತಾಗು; ಹೊಟ್ಟೆಯಲ್ಲಿ 
ತೀವ್ರವಾದ ವೇದನೆಯಾಗು, -ಸಂಕಟವಾಗು: ನಾಲ್ಕುವರುಷದ ಕೂಸಂ 
ಶಂಕಿನಿಯೆಂಬ ದೇವತೆ ಪಿಡಿದೊಡೆ . . . ನಾಲಗೆ ವೊಣಗುಗುಂ ಹೊಟ್ಟೆಹಜ್‌ವುದುಂ 
ಮೂಗನೊರಸಿ ಕೊಳ್ಳುಗು೦ (ಬಾಲಚಿ. ೧೩೨-೭). ಹೊಟ್ಟೆಹರಿ: ಮೈಭಾರವು . . . 
ಜಾಡ್ಕವು, ಹೊಟ್ಟೆಹರಿವುದು ಇವು ಮುಂತಾದುಪದ್ರವಂಗಳಿಂದೊಡಗೂಡಿದುದೆ 
ಶ್ಲೇಷ್ಠಜನ್ಮ ವಿಷೂಚಿಯೆಂದರಿವುದು (ಸಕವೈ. ೩೫೮). 
[ಹೊಟ್ಟೆ (ಆ ಪೊಟ್ಟೈ) 4 ಹಲ (೬ ಪಜ್‌,)) 
ಹೊಟ್ಟೆಹೊರಕ, ಹೊಟ್ಟೆಹೊರೆಕ (ನಾ). ೧. ತನ್ನ ಹೊಟ್ಟೆಯನ್ನು 
ತುಂಬಿಕೊಳ್ಳುವುದರಲ್ಲಿಯೇ ಆಸಕ್ತನಾದವನು: ಚಕ್ರವರ್ತಿಗೆ ಸೇರಿದ 
ಕಾಡುಗಳಲ್ಲಿ ಹುಲ್ಲುಪುಳ್ಳೆಗಳನ್ನು ಶೇಖರಿಸಿಕೊಳ್ಳುತ್ತಿದ್ದ ಹೊಟ್ಟೆಹೊರಕರು. 
ಗುಡ್ಡಗಾಡಿನ ದರೋಡೆಕೋರರು (ಪುನರು. ೪೧೩). ೨. (ಆಲಂ) ಸ್ವಾರ್ಥಿ: 
ಮೆಟ್ಟಿ ನಡೆದು ಬಹ ಪಗೆವಡೆಗಂಡು ಕಣ್ಣೆಟ್ಟೆಡಬಲಕೆ ತೊಲಗುವ ಹೊಟ್ಟೆಹೊರಕ 
ರಾವುತರ ಗಂಡನಾ ದೇವಿಸೆಟ್ಟಿಯ ಲಿಂಗನೆಯ್ದಿದನು (ಕುರಾಸಾಂ. ೧೧-೫೬). 
ಹೊಟ್ಟೆಹೊರೆಕ: ೨. ರಾಯ ನೊಂದನು ಹರಿಬಕಿಲ್ಲದ ನಾಯಕರ ಸುಡು 
ಹೊಟ್ಟೆಹೊರಕರ ವಾಯಕಿವದಿರ ಸಂತವಿಟ್ಟನು ಸ್ವಾಮಿಕಂಟಕರ (ಕುವ್ಮಾದ್ರೋ. ೧೦-೫೮). 
[ಹೊಟ್ಟೆಹೊರೆ 4 - ಕೃ) 
ಹೊಟ್ಟೆಹೊರೆ (ಕ್ರಿ). (ಆಲಂ) ಜೀವನಕ್ಕೆ ಮಾರ್ಗವನ್ನು ಕಂಡುಕೊಳ್ಳು; 
ಬದುಕು: ಕೂಳಿನಾಸೆಗೆ ಹೊಟ್ಟೆಹೊರೆವುತಲಿರ್ದರು (ಅಬ್ಬಲೂ. ೩-೧೨೨); ಚಂದ್ರನ ಅಳಿಯನ 
ಮಗನ ಮಾವನ ದ್ವಾರ ಹೊಂದಿ ಕಾಯಿದು ಹೊಟ್ಟೆಹೊರೆದು ಚಂದ್ರಗುಪ್ತನ ಮಗಳಿಗೆ 
ವೊಲಿದವ (ಸೌಂದಕಾ. ೬-೨); ಒಂದು ಗುಡಿಸಿಲಿನಲ್ಲಿ ಮಗಳೊಡನೆ ವಾಸ ಮಾಡಿಕೊಂಡು 
ಕೂಲಿಯಿಂದ ಹೊಟ್ಟೆಹೊರೆದುಕೊಳ್ಳುತ್ತಿದ್ದಳು (ಬಂಕಿಮ. ೧೩೨). 
[ಹೊಟ್ಟೆ (ಎ ಪೊಟ್ಟೈ) 4 ಹೊಲೆ, (< ಪೊರೆ) 
ಹೊಟ್ಟೆಹೊರೆಕ "ಹೊಟ್ಟೆಹೊರಕ' ನೋ. 
ಹೊಟ್ಟೆಹೋಗು (ಕ್ರಿ). ಭೇದಿಯಾಗು; ವಿರೇಚನವಾಗು: ಬಾಯಾರಿಕೆಯು, ಜ್ವರವು, 
ಒಳತಾಪವು, ಮೂರ್ಛೆಯು ವೆಗ್ಗಳವಾಗಿ ಹೊಟ್ಟೆಹೋಗುವುದು, ಪ್ರಲಾಪವು ಇನಿತು 
|. ಉಂಟಾಗಿರ್ಪುದೇ ಪಿತ್ತಜವಿಷೂಚಿಯೆಂದು ತಿಳಿವುದು (ಸಕವೈ. ೩೫೮). 
[ಹೊಟ್ಟೆ (< ಪೊಟ್ಟೈ) 3- ಹೋಗು, (ಆ ಪೋ,)] 
ಹೊಟ್ಟೇಳು (ಕ್ರಿ). (ಆಲಂ) ನಾಶವಾಗು; ಹಾಳಾಗು: ಏಕಾದಶಕ್ಟೋಹಿಣಿ 
ಜನಪದಂ ನಿನ್ನನುಜರಾತ್ಮಜರು ಗಜಹಯರಥಂ ಬಿರಿದು ಬಾವುಲಿಗಳು ಹೊಟ್ಟೆದ್ದು 
ಪೆಗಲ ಗದಯಿಂದೋರ್ವನಾಗಿ ಕಂಗೆಟ್ಟು ಕಾಲ್ನಡೆಗಳಿಂದೈತಂದೆ (ತುರಂಗ. ೭೩-೫೨). 
[ಹೊಟ್ಟು ( ಪೊಟ್ಟು) * ಏಳು, (ಆ ಏಟು) 


20 


25 


40 


45 


ಹೊಟ್ಟು 


ಇ 


ಹೊಟ್ಟು (ನಾ). ಬೀಡು; ನೆಲೆ (?): ಭದ್ರಪ್ಪನಾಯಕರ ಪುತ್ರರಾದ ವೀರಭದ್ರ | 
ನಾಯಕರು ಕೊಟ್ಟ ಭೂದಾನ ಧರ್ಮದ ತಾಂಮ್ರಶಾಸನದ ಕ್ರಮವೆಂತ್ತೆಂದರೆ | 
ಮಂತಸಾಲೆಯ ಸೀಮೆವಳಗಣ ಬ್ರಾಂಹ್ಮಣವಾಡದ ಹೊಟ್ಟ ಸರುಹಿನ ಗ್ರಾಮ ೧ ಕೆ; 
. ಅಯಿವತ್ತು ವಂದು ವರಜನು . . . ಪ್ರಾಕು ಮರಿಯಾದೇಲಿ ಆಗುಮಾಡಿಕೊಂಡು | 
. ಮಠಧರ್ಮಕೆ ನಡಸಿಕೊಂಡು ಸುಖದಿಂ ಅನುಭವಿಸಿ ಬಹಿರಿ ಎಂದು ಕೆಂಟ್ಟ | 5 
ಧರ್ಮಶಾಸನ (ಎಕ. ೪॥॥. ಹೀರ್ಥಹ. ೫೮-೧೨; 1630). 17) 
ಹೊಡಕಣ (ನಾ). ಹೊಚಿತ; ಏಟು; ಪೆಟ್ಟು: ಈತಗಳ್ನೋಡಿದರು ಭೀಮಸೇನನ | 
ಗದಾಘಾತದೋಳ್ತೊಡೆಯುಡಿದು ರಕ್ತಪ್ರವಾಹದೋಳ್ಳೂತಳಂ ಕೆಸರೆದ್ದಿರಲ್ಕದರ | 
ೀಲ್ಪಿದ್ದು ನರಳುತಂ ಹೊಡಕಣೆಯೊಳು ಧಾತುಗಳ್ತವ್ಪಿರ್ದ ನೃಪತಿ ಕೆಲಬಲದಿ | 
ಖಗಜಾತಗಳ್ಳಂಬುಕಾದಿಗಳು ತಿನ್ನಲಿಕೆ ಬಂದಾತುಕೊಂಡಿಹ ಕಾಲಮಂ ನೋಡಿ ಶೋಕಮಂ , [30 
ಮಾಡಿದರು (ತುರಂಗ. ೭೬-೨೧). (ಹೂಡಕು, * - ಅಣ್ಣೆ] 
ಹೊಡಕರಿಸು 'ಪೊಡಕರಿಸು' ನೋ. 
ಹೊಡಕಿಸು (ಕ್ರಿ). ಹೊಡೆದು ಬೀಳಿಸು: ಹೊಡಕಿಸಿದನೊಂಭತ್ತುಶರದಿ ಸ 
- ಕಲಿಕರ್ಣನು (ತುರಂಗ. ೬೨-೧೬). [ಹೊಡಕು, 1 - ಇಸು) 
ಹೊಡಕು, (ಕ್ರಿ). ೧. ಹೊಡೆ; ಬಡಿ: ಒಡನೆ ಧೀರವರಾಹನಸುರನ ತುಡುಕೆ |15 
ಮಂದಾರ ನೆತ್ತಿಯ ಹೊಡಕಿದರೆ ಧಿಮ್ಮಿಟ್ಟು ಬಿದ್ದನು ಶೈಲಸದೃಶದಲಿ (ಅನಂರಾ. 
೧-೪-೩೦). ೨. ಪೆಟ್ಟಿನಿಂದ ನರಳು: ಕಡಿದ ಕಾಲ್ಗಳು ಉಡಿದ ಮುಂಡಗಳು ಮಿಡಿಮಿಡಿದು | 
ಮಿಡಿಕುತಿರ್ದವು ಕೆಲವು ಖಂಡೆಯದ ಘಾಯದಿಂ ಹೊಡಕುತಿರ್ದವು ಕೆಲವು (ತುರಂಗ. | 
೪೬-೩೦); ಒಡೆದ ಮೈರಕ್ತದಿಂ ಬಿಡುದಲೆಯ ಕೇಶದಿಂ ಹೊಡಕುತಿರ್ದುದು ಬಲಂ | 
(ತುರಂಗ. ೭೧-೩೮). (ಹೊಡೆ 3- - ಕ್ಕು! 
ಹೊಡಕ್ಕು (ನಾ). ಹೊಡೆದಾಟ; ಜಗಳ: ""ಹೊಡಕೆಂದೊಡೆ |ಪಾಕಾಂ. ತೂಡರೆಂದೊಡೆ] 
ತೋಟಿಯಕ್ಕುಂ'' (ಭಾರನಿ. ೨೨). [ಆ ಹೊಡಕು; 
ಹೂಡಕೆ, ಹೊಡೆ (ನಾ). ಒಂದು ಬಗೆಯ ಚೊಂಡುಹುಲ್ಲು: ಘಟ್ಟಿವಾಳಯ್ಯಗಳು | 
ಅಲ್ಲಿಂದ ಫೋ ಒಂದು ಪಿರಿದಪ್ಪ ಗುಂಡಂ ತಂದು ಬಸವರಾಜದೇವರ ಮಠದ ಬಾಗಿಲಲ್ಲಿ 
ನಿಲಿಸೆ ಹೊಡಕೆಯ ಕಣ್ಣಿಯಿಂದೆ ತಮ್ಮ ಕೊರಳಿಗೆ ಧರಿಸಿಕೊಂಡು ಆ ಜಂಗಮದೇವರುಗಳ | 25 
ಮರಳಿ ವಿಡಂಬಿಸುವ ಪ್ರಸ್ತಾವದ ವಚ: (ಶೂನ್ಮನಂ. ೨೬೮-೧೮); ಮದ್ದಾನೆಯು ! 
ಹೊಡಕೇಮಡುವನ್ನು ಹೊಕ್ಕು ತುಳಿಯುವ ಚಂದದಿಂದ (ಕೃವಾಎ. ೧೦೭). ಹೊಡೆ: ಹೊಡೆ, | 
ಹೊಡಕೆ (ಮೈಔಗಿ [?) 
ಹೊಡಕೆಹುಲ್ಲು (ನಾ). ಜೊಂಡುಹುಲ್ಲು : ಮುಂಜಿಹುಲ್ಲು, ಹೊಡಕೆಹುಲ್ಲು 


ಹದೇವನಂ 


1201 


೪೭-೧೧೪೧). 


i 
i 
| 
130 
[ 
| 


(ಮೈಔಗಿ ೬೭-೧೩೬೭). [ಹೊಡಕೆ 1 ಹುಲ್ಲು (« ಪುಲ್‌)] 

ಹೊಡಗೆಡಹು "ಹೊಡೆಗೆಡಹು' ನೋ. 

ಹೊಡಚು (ಕ್ರಿ). (ಹತ್ತಿ ಮೊದಲಾದುವನ್ನು ಬಡಿದು) ಶುದ್ದಿಗೊಳಿಸು: 
ಕರಣಾದಿ ಗುಣ ಕಸವ ಕಳೆದು ಭೂರುಹ ಹಿಂಜಿ ಅರಳೆಯಂ ಹೊಡಚಿ ಹೊಸೆದನು 
ಮಾಡಿದಾ ಹಂಜಿ (3ರಚ. ೪೭); ಎಡೆಗೆಡೆಗೆ ಹತ್ತಿಗಳ ಹೊಜ್‌ಗಳ ಹೂಡಚಿದರಳೆಯ | | 
ಸುತ್ತಿದರು (ತೂರರಾ. ೫-೮-೮). [ಹೊಡೆ, (ಆ ಪೊಡೆ) 1 - ಚು) las: 


ಹೊಡಬಾಳು "ಹೊಡೆಬಾಳು' ನೋ. 

ಹೊಡಮಗುಚು 'ಪೊಡೆಮಗುಚು' ನೋ. 

ಹೊಡಮಡು "ಪೊಡೆವಡು' ನೋ. 

ಹೊಡಮರಳು "ಪೊಡೆಮರಳ್‌' ನೋ. 

ಹೊಡಮೊಗೆ (ನಾ). ಹೊಟ್ಟೆಯನ್ನು ಕೆಳಗೆ ಮಾಡುವಿಕೆ; ಬೋರಲು ಬೀಳುವಿಕೆ: 
ಹೊಡಮೊಗಿ8ಗೆ3ಯ ಕಲಿಯೆ ಜತಿಗಳಿಗೆ ದೃಢವಾಯ್ತು ಮನ (ಪ್ರಭುಪು ೪-೧). 

(ಆ ಪೊಡೆ 4 ಮೊಗೆ] 
ಹೊಡಯ್ಸು 'ಪೊಡೆಯಿಸು' ನೋ. | 


40 


|| 
ಹೊಡಲು (ನಾ). ಬೀಡು; ನೆಲೆ (?): ಒಡಲಂ . . . ಬಾವ ಗ 
ಹೊಡಲಂ ಬಿಡಲಖಿಯದಂಗೆ ನಿರ್ವೃತಿಯುಂಟೇ (ಪುಷ್ಪಪ ೧೩-೩೩). "ಹೊಟ್ಟು' ಪರಾ. 


[ಆ ಪೊಟ್ಟಳ ?) 


೮೯೮೪ 


ಹೊಡೆಗೆಡಹು 


। ಹೊಡವಂಡಿಸು "ಪೊಡೆವಡಿಸು' ನೋ. 

| ಹೊಡವಂಡು “ಪೊಡೆವಡು' ನೋ. 

| ಹೊಡವಡಿಸು “ಪೊಡೆವಡಿಸು' ನೋ. 

| ಹೊಡವಡು "ಪೊಡೆವಡು' ನೋ. 

| ಹೊಡಸೆಂಡು "ಪೊಡೆಸೆಂಡು' ನೋ. 

| ಹೂಡಹು (ಕ್ರಿ). ಹೊಡೆ; ಬಡಿ: ಕಾರುಕನ ಬುದ್ಧಿಯಂತೆ ಅಡಗೆ ನೀನಾಗಿ 

ಹೊಡಹುದಕ್ಕೆ ನೀನಾಗಿ ಎರಡಅ ನಡುವೆ ಹೊಡಿಸಿಕೊಂಬುದಕ್ಕೆ ನೀನಾಗಿ ತನ್ನ ವಂಶ 

ತನಗೆ ಹಗೆಯಾಗಿ ಕೊಡಲಿಯ ಕಾವು ಕುಲಕ್ಕೆ ಮೃತ್ಕುವಾದಂತೆ ಇವೆಲ್ಲವು ನಿನಗಾಗಿ 
(ಮೋಳಿಮಾ. ೧೨-೪೫). (ಹೊಡೆ, (ಆ ಪೊಡೆ) ೬ - ಹ್ಯು(ಆ-ಪ್ರು)) 

i ಶತಂ (ಕ್ರಿ). (ಸಾಷ್ಟಾಂಗವಾಗಿ) ನಮಸ್ಕರಿಸು; ವಂದಿಸು: 
ಅರಳೆಯ ಮರನು ವಿಷ್ಣುಕಾಂತಿ ಬನ್ನಿ ಮುತ್ತಕ ತೊಳಚಿ ಹರಿಹರಿಯೆಂದು 

| ಹೊಡಹೊಮ್ಮು (ಪಾಠಾಂ. ಹೊಡಹೊಂಡು)ವಿರಿ (ಸಕವ. ಕ. ಓ ೪೦೭-೧೫೪೦). 

| (ಹೊಡೆ 4 ಹೊಮ್ಮು (< ಪೊಣ್ಮು)] 

ಹೊಡಿಸು "ಪೊಡೆಯಿಸು' ನೋ. 

ಹೊಡೆ, "ಪೊಡೆ' ನೋ. 

[ಹೊಡೆ] "ಪೊಡೈೆ' ನೋ. 

[ಹೊಡ್ಕೆ "ಪೊಡೆ ನೋ. 

ಹೊಡೆ, (ನಾ). ೧. ಮೇಲ್ಭಾವಣಿಯ ಮುಖ್ಯವಾದ ತೊಲೆ: 
೨. ಪಕ್ಕ; ಬದಿ: (8)... (?./ತುಳು. ಪುಡೆ ಐ ಅಂಚು] 

ಹೊಡ್ಕೆ "ಹೊಡಕೆ' ನೋ. 

[ಹೊಡೆಕುಚುಕ (ನಾ). ೧. ತೆನೆ ಬಿಟ್ಟ ಹುಲ್ಲು. ೨. (ಆಲಂ) ವೃರ್ಥವಾದುದು; 

|, ನಿಷ್ಟಯೋಜಕವಾದುದು: ಮೃಡರೂಪ ಜಂಗಮನ ದಿವಕಾರುಣ್ಯಮಂ ಪಡೆದು 

| ಬಿತ್ತಿದ ಬೆಳೆಯು ಕನಕವಹುದಲ್ಲದೇ ಹೊಡೆಕುಚುಕವಾಗುತಿಹುದುಂಟೆ (ಮಲ್ಲಚ. 

[ಹೊಡೆ, (ಆ ಪೊಡೆ) 4 ಕುಚುಕ ? (8 €- ಸಂ. ಕೂರ್ಚಕ)] 

| ಹೊಡೆಕೆಡೆ "ಪೊಡೆಗೆಡೆ' ನೋ. 

[ಹೊಡೆಗಚ್ಚು (ಕ್ರಿ). ತೆನೆಯಾಗು; ತೆನೆತುಂಬು: ಗೋದಿ ಹೊಡೆಗಚ್ಚಿರಲು ಕಡಲೆಯ 

| ಮಡಿಲು ಹೂಮಿಡಿ ತುಂಬಿತು (ನೆಲಮು. ೧೨-೧೨). 

| [ಹೊಡೆ (< ಪೊಡ್ಮೆ) 4 ಕಚ್ಚು, (ಆ ಕರ್ಚು,)) 

| ಹೊಡೆಗಣೆ (ನಾ). ಒಂದು ಬಗೆಯ ಬಾಣ: ತಿರು ಗರಿಗಟ್ಟುವ ಹೊಡೆ ಹೊಡೆಗಣೆ 
ಗಾಜನಿರದೆ ಮಾಡುವ ಬಿಲ್ಲನೊರೆವ ಸರಳ ತಿದ್ದುವ ಪಿಳ್ಕುಗೊಯ್ವ ಸಂದಣಿ ಕೂಡೆ 

|  ಕರಮೆಸೆದುದು ದುರ್ಗದೊಳಗೆ (ಕುರಾಸಾಂ. ೩೭-೫೭)). 

| [೫ ಇದು 'ಹೊದೆಗಣೆ' ಎಂಬುದರ ಅಪಲಿಖಿತವಿರಬಹುದು) 

| ಹೊಡೆಗಲ್ಲು "ಪೊಡೆಗಲ್ಲು' ನೋ. 


(ಕಿ). 


೧೨-೧೩). 


| ಹೊಡೆಗಳ್ಳ (ನಾ). ತೆನೆಯ ಕಾಳನ್ನು ಕದಿಯುವ ಒಂದು ಬಗೆಯ ಹಕ್ಕಿ (?): 

| ಹರಡೆ ಚಿಲುಮಿಲಿಗನು ಚಿಲುವೆ ಗಿಜುಗಿರಳೆ ಕಮ್ಮರನಸಗ ಕೊಟ್ಟುಳೆ ಹೊರಸು 

|: ಹೂಡೆಗಳ್ಳೆಂಬ ಪಕ್ಕಿಗಳವಲೊಳೊಪ್ಪಿದವು (ಸಾಳ್ಕಭಾ. ೫-೨೧). 

| (ಹೊಡೆ, (ಆ ಪೊಡೆ) 4 ಕಳ್ಳ 

'ಹೊಡೆಗಾಳಿ (ನಾ). ಬಲವಾಗಿ ಬೀಸುವ ಗಾಳಿ: ' ಹೊಡೆಗಾಳಿಗುದುರ್ವ ಬಿದಿರ 
ಮುತ್ತು ಹಾವಿನ ಹೆಡೆವಣಿವೆಳಗಾ ಬನದ ಒಡತಿ ನೃಪತಿಗೆ ಸೇಸೆಯ ತಳಿದಾರತಿವಿಡಿದೆತ್ತುವ 
ತೆಅನಾಯ್ತು (ಶ್ರೀಪಾಲ. ೭-೨೬). (ಹೊಡೆ, (< ಪೊಡೆ) 3- ಗಾಳಿ] 

ಹೊಡೆಗಿಚ್ಚು "ಪೊಡೆಗಿರ್ಚು' ನೋ. 

ಹೊಡೆಗುಳು (ನಾ). ೧. ಏಟು; ಹೊಡೆತ. ೨. ಧಾಳಿ; ಆಕ್ರಮಣ: 
ನಡುಗಿತವನಿಯಜಾಂಡ ಖರ್ಪರಮೊಡೆಯಲವನಿಯ ಲಗ್ಗೆ ಸೂಳಿನ ಹೊಡೆಗುಳಿ 
ನೊಳಬ್ಬರಿಸಿದವು ನಿಸ್ಸಾಳಕೋಟಿಗಳು (ಕುವ್ಮಾಉ. ೧೧-೩೯). "ತಿವಿಗುಳು' ಪರಾ. 

(ಹೊಡೆ, (ಆ ಪೊಡೆ) 4 - ಗುಳ್ಳು (ಆ. - ಗುಳ್ಕ್‌)] 


ಸತು ಹೊಡಗೆಡಹು (ಕ್ರಿ). ಹೊಡೆದು ಬೀಳಿಸು: ಆರರೆ ಕವಿ 


ಹೊಡೆಗೆಡಿಸು 


ಕವಿದಂಬು ಕಡಿದವು ಕೊರಳನುಗಿದವ; ಜಖೋಡನೊಡಲೊಳು ಹೊರಳಿದವು 
ಹೊಡೆಗೆಡಹಿದವು ಹೊಕ್ಕೆಸೆವ ಹೂಣಿಗರ - ಉವ್ಕ್ಮಾಭೀ. ೪-೧೩). ಹೊಡಗೆಡಹು: 
ಅಲುಗಾಡಿ ತುಂಬಿದ ಕೊಡನ ಹೊಡಗೆಡಹ!ಪಾಕಾಂ. ಹೊಡೆಗೆಡಹ)ಲೇತಕ್ಕೆ (ಮದೇವ. 
೨೪೭ -೨೭): (ರೂನ್ಮಸಂ, ೨೪೩-೨೭ ನೋ): ಹಡಿದು ಹೊಡಗೆಡಹಿ ಕಡಿ ಕೊಲ್ಲೆಂಬ ಧನಿಗಳು 
ಪೊಡವಿಯೊಳಗಿಲ್ಲ (ಬಹಪು ೩೭-೭೦): ತುಡುಕುವಾನೆಗಳ ಸುಂಡಿಲ ಕಡಿಯೆಚ್ಚನು ಬಿಡದೆ 
ಮೇಲ್ವಾಯ್ದ ಕುದುರೆಯ ಹೊಡಗೆಡಹಿದನು (ಕುರಾಸಾಂ. ೨೦-೩೧). 
(ಹೊಡೆ, (ಆ ಪೊಡೆ,) 4 ಕೆಡಹು (< ಕೆಡಪು)) 

ಹೊಡೆಗೆಡಿಸು (ಕ್ರಿ). ೧. ಹೊಡೆದು ಬೀಳಿಸು. ೨. (ಆಲಂ) ಹಾಳುಮಾಡು: 

ಹೊರಗಣ್ಣನು ಮುತ್ತಿದ ಮಾಯೆ ಕಾಡಿಸಿ ಹೊಡೆಗೆಡಿಸಿತ್ತು (ಅಂತರಾ. ೧೮). 
[ಹೊಡೆ, (< ಪೊಡೆ,) 4 ಕೆಡೆ, 4 - ಇಸು] 

ಹೊಡೆಗೆಡೆ 'ಪೊಡೆಗೆಡೆ' ನೋ. 

ಹೊಡೆಗೊಳಿಸು (ಕ್ರಿ). ಸೀಳು; ಭೇದಿಸು: ಸಿಡಿಲ ಹೆತ್ತುದೊ ಜಡಿವ ನಿಸ್ವನ 
ಕಡುಹೊಗರು ಬೆಸಲಾಯ್ತೊ ನಭವನು ಹೊಡೆಗೊಳಿಸಲುಚ್ಚಳಿಪ ಕಿಡಿ ವಡಬಂಗೆ 
ಪಿತನೆನಲು . . . ಕೃಪಾಣದ ಕಡುಹು ಕೌತುಕಮಾಯ್ತು ಖಂಡೆಯಕಾಅ ಮೋಹರದ 
(ಕುವ್ಯಾಭೀ. ೪-೨೭). [ಹೊಡೆ («ಎ ಪೊಡೆ) *- ಕೊಳಿಸು] 

ಹೊಡೆಗೊಳು 'ಪೊಡೆಗೊಳ್‌' ನೋ. 

ಹೊಡೆಚಂಡು 'ಪೊಡಸೆಂಡು' ನೋ. 

ಹೊಡೆಚೆಂಡಾಡು "ಪೊಡೆಸೆಂಡಾಡು' ನೋ. | 

ಹೊಡೆಚೆಂಡು "ಪೊಡೆಸೆಂಡು' ನೋ. 

ಹೊಡೆಜಾಲಿ (ನಾ): ಒಂದು ಬಗೆಯ ಜಾಲಿಮರ; ದೊಡ್ಡ ದೊಡ್ಡ ಬಿಳಿಯ |20 
ಮುಳ್ಳುಗಳಿಂದ ಕೂಡಿದ, ಕುಳಾಳದ ಮರ ಅಥವಾ ಕುರುಚಲು: ಬುಡ್ಡೆಜಾಲಿ, 
ಕೊಡೆಮುಳ್ಳುಜಾಲಿ, ಹೊಡೆಜಾಲಿ (ಮೃಔಿಗ. ೨-೧೮). "ಹೊಟ್ಟೆ ಜಾಲಿ' ಪರಾ. 

(ಹೊಡೆ, 4 ಜಾಲಿ 


5 


ವ್‌ 
ತ 


15 


ಹೊಡೆತ "ಪೊಡತ' ನೋ. 
ಹೊಡೆತರ್‌ (ಕ್ರಿ). ಹೊಡೆದುಕೊಂಡು ತರು: ದೇವರೆಲ್ಲರ ಹೊಡೆತಂದು 
ದೇವಿಯರೂಳಗೆ ಕೂಡಿತ್ತು ಮಾಯೆ (ಅವಚಂ. ೭-೨೩). 
ಹೊಡೆ, (ಆ ಪೊಡೆ) 4 ತರ್‌) 
ಹೊಡೆಪ (ನಾ). ಹೊಡೆತ; ಬಡಿತ: ಸಿಡಿಲ ಹೊಡೆಪಕಂಚೆ [ಪಾಕಾಂ. ಹೊಡೆಯಲಂಜಿ] 
. . ೬ ಸುಗಿವಂತಾ ಹಂದೆ ಕಡು ಬೆರ್ಚಿ ಬೆಬ್ಬಳವೋದ (ಶ್ರೀಪಾಲ. ೮-೬೧. 
(ಹೂಡೆ, (ಆ ಪೊಡೆ) * - ಪೃ) 
ಹೊಡೆಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ: ಹೊಡೆಬಳ್ಳಿಯೊಂದರ ಗಂಟುಗಂರ್ಟ 
ಕುಡಿಯೊಡೆದೆಂಟುದೆಸೆಗೆ ಪೋಪಂತೆ ನಿಡುಸರಪಣಿಯೊಂದು . . . ಹಬ್ಬಿತು ಕಂಡ ಕಡೆಗ 
(ಭರಚ. ೪೯-೧೧೦). [ಹೊಡೆ, 4 ಬಳ್ಳಿ] 
ಹೊಡೆಬಾಳು, ಹೊಡಬಾಳು (ನಾ). ಹೋರಾಟದ ಬದುಕು; ಜಂಜಾಟದ 


125 
| 


"30 


ಬದುಕು: ಅನ್ನ ಕೊಡುವ ಧನಿಗೆ ದೊರೆಗೆ ಹೀಗೆ ಅನ್ನಾಯ ಮಾಡಿ ಹೊಡೆಬಾಳು 35 


ಬದುಕಬೇಕಾ (ಅ. ೧೦೬-೧. ಹೊಡಬಾಳು: ಕಲ್ಲು ಪೊಟ್ಟರೆ, ಗುಹೆ, ದೊಡ್ಡ ದೊಡ್ಡ | 
ಮರಗಳ ಪೊಟರೆಗಳು ಅವುಗಳ ವಾಸಸ್ತಳಗಳಾದುವು. ಹೀಗೆ ಜೀವನದ ಹೊಡಬಾಳು 
ಹೆಚ್ಚಾಯಿತು (ಪ್ರಪಂಚ. ೬೬); ನಮ್ಮ ಹೊಡಬಾಳು ಸಾಯೋವರ್ಗೂ ತಪ್ಪಿದ್ದ ಲ್ಲ | 
(ಅವತಂ. ೧೯೨); ಇನ್ನೇನು ದೇವರ ಮೇಲೆ ಭಾರ ಹಾಕಿ ಈ ಪ್ರಪಂಚದ ಹೊಡಬಾಳನ್ನು 
ತಳ್ಳಬೇಕು (ಚಂಗಾಳ್ವ. ೨೬೩). (ಹೊಡೆ, (ಆ ಪೊಡೆ,) + ಬಾಳ್ಕು (< ಬಾ್ಕ್‌)) 
ಹೊಡೆಮಂಚ (ನಾ). (ಕರಾ) ಕಾಳು ಮತ್ತು ಹುಲ್ಲುಗಳನ್ನು ಬೇರೆ ಬೇರೆಯಾಗಿ 
ಮಾಡುವ ಸಾಧನ; ೫ ಬತ್ತದ ಪೈರನ್ನು ಕತ್ತರಿಸಿದ ಬಳಿಕ, ಮಂಚದ ಆಕಾರದ 
ಈ ಸಾಧನದ ಮೇಲೆ ತೆನಸಹಿತವಾದ ಹುಲ್ಲನ್ನು ಸೂಡಿಮಾಡಿ 
ಬಡಿಯುತ್ತಾರೆ. ಈ ಕಾರಣದಿಂದ ಇದಕ್ಕೆ "ಹೊಡೆಮಂಚ' ಎಂಬ ಹೆಸರು 
ಬಂದಿದೆ. ಇದಕ್ಕೆ ಹಿಂದೆ ಹೊಡೆಮಣೆಯೆಂಬ ಹೆಸರೂ ರೂಢಿಯಲ್ಲಿ | 
ಇತ್ತು. ಬಯಲಾಟ ನೋಡಲು ದೂರದಲ್ಲಿ ಇಂಡ ಮಂಚ ಇರಿಸಿ 


40 


_ ೮೯೮೫ 


ಹೊಡೆಹುಲ್‌ 


ಕುಳಿತುಕೊಳ್ಳುತ್ತಿದ್ದರು: ಆ ಶಾಲೆಯವರ ಹಾಗೆ ಒಂದು ಹೊಡೆಮಂಚ ನನಗೂ 
ತಂದುಹಾಕಲಿಕ್ಕೆ ಬರುವುದಿಲ್ಲವೆ? ಹೊಡೆಮಂಚದ ಮೇಲೆ ಕುಳಿತು, ತಮಾಷೆ 
| ನೋಡಲಿಕ್ಕೆ ಅದೇನು ದಶಾವತಾರದ ಆಟವೇ? (ಮರಮ. ೧೮೯). 
ಹೊಟೆ (ಆ ಪೊಡ್ಮೆ) + ಮಂಚ) 
ಹೊಡೆಮಗುಚು "ಪೊಡೆಮಗುಚು' ನೋ. 
ಹೊಡೆಮಗ್ಗು (ಕ್ರಿ). ಹೊಟ್ಟೆಕೆಳಗಾಗುವಂತೆ ಬೀಳು; ಬೋರಲು ಬೀಳು: 
ತೊಚೆಗಿಕ್ಕಿ ಬಿಲ್ಲಳನೇಟ"ಸಿ ಹೆದೆಯ ಚೇಮೊಡೆಯಲೆ, ಮಿಗವಿಂಡು ಬೆದಆ್‌ 
ಹೊಡೆಮಗ್ಗಿದೊಡಲನಡ್ಡೆ ಸಿ ಕೂರ್ಗಣೆಯಿಂದೆ ಕೆಡೆಯೆಂದು ಬೀಳಲಿಕ್ಕಿದರು (ಮೋಹತ. 
೧೯-೨೨); ಓಡಮುರಿದೊಳವೊಕ್ಕು ಬಿಜುಗಾಳಿ ಬೀಸಲು ಮೃಡನಾಸ್ಥಾನದಿಂ ಸುರರು 
ಹೊಡೆಮಗ್ಗಿದರು ಗದ್ದುಗೆಯಿಂದೆ (ಮೋಹತ. ೩೬ ೫೮). 
(ಹೊಡೆ (ಆ ಪೊಡೆ) 4 ಮಗ್ಗು (ಆ ಮಲ್ಲು) 
ಹೊಡೆಮರಳ್‌ "ಪೊಡೆಮರಳ್‌' ನೋ. 
ಹೊಡೆಮರಳು 'ಪೊಡೆಮರಳ್‌' ನೋ. 
ಹೊಡೆಮುರಿ (ಕ್ರಿ). (ತೆನೆಯಂತೆ) ಹೊರಹೊಮ್ಮು ; ಕಾಣಿಸಿಕೊಳ್ಳು : ಗಳಬಳಿಪ 
ಗದ್ದದಂ ದಳವರಿವ ಮೋಹಲತೆ ತುಳುಕಿ ತುಂತುರುಗೆದರ್ವ ಘರ್ಮಂ ಮಾನವಾ 
ಕಳೆಯೇಟುತಿಹ ಕರಣವಿಳಿವಶ್ರುಜಳದ ದುರಿ ಸುಳಿದಿರುಗಿ ಹೊಡೆಮುರಿವ ಪುಳಕಂ 
(ಕೈಕವ. ೧-೫-೪). [ಹೊಡೆ (ಆ ಪೊಡೈ) 1 ಮುರಿ] 
ಹೊಡೆಯಕ್ಕಿದುಯ್ಯಲು (ನಾ). ಪೂರ್ಣವಾಗಿ ಬಲಿಯದ (ಅಕ್ಕಿ) ಕಾಳಿನ 
ತಿರುಳಿನಿಂದ ಮಾಡುವ ಒಂದು ಬಗೆಯ ಭಕ್ಷ್ಮ,- ಪಾಯಸ: ಮಿಕ್ಕ 
ಹೆಮ್ಮರೆವಾಲುಮಂ ಹೊಡೆಯ (ಪಾಕಾಂ. ಯು)ಕ್ಕಿದುಯೃ್ಮಲುವಾಯೆಯಿದ 
| ಬಿದಿರಕ್ಕಿಯೋಗರವೊಲಿದಡುಡುವಿನ ತುಪ್ಪವುಂಟಲ್ಲಿ (ಬಸಪು ೧೮-೧೭). 
(ಹೊಡೆ ( ಪೊಡೆ) 1 ಅಕ್ಕಿ 3- ತುಯ್ಕಲು (« ತುಯ್ಕಲ್‌)| 
ಹೊಡೆಯಿಸು 'ಪೊಡೆಯಿಸು' ನೋ. 
| ಹೊಡೆಯುರ್ಚು (ಕ್ರಿ). ತನೆಯು ಕಾಣಿಸಿಕೊಳ್ಳು; ತೆನೆ ಹೊರಡು: ಮೊದಲು 
| ಚಿತ್ತಿದ ಬೆಳೆಯು ಹೊಡೆಯುರ್ಚದನಿತಕೊಣಗಲ್ಮರುಗಿ ದಂಪತಿಗಳಾ ಶರಣೆಯನು 
ಕೇಳ್ತರದರ ಕಾರಣವಾವುದೆಂದು (ಮಬ್ಲಚ. ೧೨-೧೨1. [ಹೊಡೆ (ಆ ಪೊಡೆ) 4 ಉರ್ಚು। 
ಹೊಡೆವಡು "ಪೊಡೆವಡ್ಕು' ನೋ. 
ಹೊಡೆವಲೆ (ನಾ). ಒಂದು ಬಗೆಯ ಬಲೆ: ಕಣ್ಣಿವಲೆ ಹೊಡೆವಲೆ ಹೊಸೆದ 
ಹಾಲ್ಲಣ್ಣಿವಲೆ ತಳ್ಳುವಲೆ . . . ಪೇರ್ವಲೆಯ ಪೊಆ್‌ಗಳು ವಿಂಧೃಕನ ಕೂಡೆ (ಸಾಳೃಭಾ. 
(ಹೊಡೆ, ( ಪೊಡೆ,) 4 ಬಲೈ| 
| ಹೊಡೆಸು "ಪೊಡೆಯಿಸು' ನೋ. 
ಹೊಡೆಸೆಂಡಾಡು "ಪೊಡೆಸೆಂಡಾಡು' ನೋ. 
ಹೊಡೆಸೆಂಡು "ಪೊಡೆಸೆಂಡು' ನೋ. 
: ಹೊಡೆಹು (ನಾ). ೧. ಪೆಟ್ಟು; ಹೊಡೆತ. ೨. ವಾದ್ಮದ ಹೊಡೆತ. ೧, ೨: 
ಜಡತೆ ವಾರಿಯೊಳುಗ್ರವೀಶನೊಳುದಿತ ರಂಭಾವನದಿ ಸಂತತ ಹೊಡೆಹು ವಾದ್ಮದ 
ರವದೊಳ (ಪಾಠಾ. ಹೊಡಗುಳಾ ವಾದ್ಮದೊಳಗ]ಲ್ಲದೆ ನಾಡೊಳಿಲ್ಲೆಂದ (ಜೀವಂಚ. 
(ಹೊಡೆ, (ಆ ಪೊಡೆ) * -ಹ್ಯು (ಆ - ಪ್ರು)| 
ಹೊಡೆಹುಲ್‌, ಹೊಡೆಹುಲ್ಲು (ನಾ). ೧. (ಕಾಡುನವಣೆ ಅಥವಾ ಕಾಡು 
ನೆಲ್ಲಿನ) ತೆನೆಯ ಹುಲ್ಲು. ೨. ಕಾಡುನವಣೆ; ಕಾಡುನೆಲ್ಲು: ""ತೃಣಧಾನ್ಮಂ, 
ಈ ೨ ಹೊಡೆಹುಲ್‌'' (ಹಲಾಯು. ೯೬-೪೩೦). ಹೊಡೆಹುಲ್ಲು: ೧. 
ಕಾಡಮರಂಗಳ ನೆಳಲೊಳ್ನಿಂದು ಫಲಂಗೊಳ್ಳುತುಂ ಹೊಡೆಹುಲ್ಲ ಬತ್ತಮ 
ನುಣುತುಂ (ಓಹಿರ. ಹ. ೨೧೦-೯); ಧರಣಿ ಬೋಯಿತಿ ಧರೆಯೊಳು ಹೊಡೆಹುಲ್ಲ ಬೀಸಿ 
ಪೂಡಿಸಿ ಪಡೆದಳು ತುಂಗಭದ್ರಮಧ್ಮದ ಮೊಅನಂ (ಎಕ. 11೬ ಹೊನ್ನಾಳಿ. ೮-೧೫; 1738); 
ಈತನೇ ಡೋಹಾರ ಕಕ್ಕಯ್ಕನೆಂಬಾತನೀತನೇ ಹೊಡಹುಲ್ಲ ಬಂಕಯ್ಮನು 
(ಚೆಬಪು. ೫೭-೫೭ 
ಹೂಡೆಹುಲ್ಲಾಗು ಎ (ಆಲಂ) ಚೂರುಚೂರಾಗು ; ಧ್ವಂಸವಾಗು: ಲಯದಿಂದಂ 


I ೫-೧೮). 


೨-೧೩). 


ನೀವಾರಃ - 


ಹೊಡೆಹುಲ್ಲು 


ಮುಂದುಗೆಟ್ಟೆಂ ಸ್ಥಿತಿಯೊಳು ಹೊಡೆಹುಲ್ಲಾದೆನುತ್ತತ್ತಿಯೊಳ್ನಿಶ್ಚಯಮಂ ಹೋಗಾಡಿ ನಾನಾ | | 
ಭವರುಜೆಯೊಳು ಬಿದ್ದೆಂ (ಶಂಕಶ. ೫೪. ಪೀಠಿಕೆ). | 
[ಹೊಡೆ (ಆ ಪೊಡೈೆ) 4 ಹುಲ್ಮ್‌ (ಆ ಪುಲ್‌) | 
ಹೊಡೆಹುಲ್ಲು "ಹೊಡೆಹುಲ್‌' ನೋ. 
ಹೊಡ್ಡೆಲೆನಗೆ (ನಾ). ಒಂದು ಬಗೆಯ ಸಸ್ಮ: ಆದಿರಾಜ, ಹೊಳೆತುಂಬೆ . . . | 5 
ಹೊಡ್ಡೆಲೆನಗೆ (ಮೃಔಗಿ ೨೫-೧೬೬). (7) 
ಹೊಣಕಿಗ (ನಾ). ಯುದ್ಧವೀರ; ಕಲಿ: ಹೊಣಕಿಗರು ರಣದವಕಿಗರು ಬಟುಗಣೆ 
ಸವೆಯಲೆಚ್ಚಾಡಿದರು (ಕುವ್ಮಾಭೀ. ೪-೨೦). “ಹೊಳಕೆಗ' ಪರಾ. 
[ಹೊಣಕೆ (ಆ ಪೊಣರ್ಕೆ) 4 - ಇಗ] 
ಹೊಣಕಿಸು (ಕ್ರಿ). ತಿನ್ನು; ಅಗಿ: ದ್ರಾಕ್ಷಿಹಣ್ಣಿನ ಗುಣವನ್ನು ತಕ್ಷಣವೇ ಬಾಯಿಗೆ 
ಹಾಕಿಕೊಂಡು ಹೊಣಕಿಸಿ ಹೇಳಬಹುದು, ಹಲಸಿನ ಹಣ್ಣನ್ನು ರುಚಿಯೂ ತೆಂಗಿನಕಾಯಿಯ | 
ರುಚಿಯೂ ಸ್ವಲ್ಪಕಾಲ ವೃವಧಾನದಿಂದ ಹೊರತು ಹೇಳುವುದಕ್ಕಾಗುವುದಿಲ್ಲ 
(ಹೊಣಕು (< ಪೊಳಂಕು) 4 - ಇಸು) | 
| 


| 
| 
A 
| 


(ಉಂಪೂಚ. ೩೭). 
ಹೊಣಕು "ಪೊಳಂಕು' ನೋ. | | 
ಹೊಣಕೆ 'ಪೊಣರ್ಕೆ' ನೋ. ತ 
ಹೊಣಕೆಗಾರ, ಹೊಳಕೆಗಾಅ (ನಾ). ಎ ಹೊಣಕಿಗ: ಹೊಣಕೆಗಾರರು 

ಹೆಣಗಿಯಿರಿದರು ಕಠಾರಿಯಿಂ ತಿವಿಶಿವಿದು ಕಾಲ್ಬಲವನು (ತುರಂಗ ೫೯-೧೬). ಹೊಳಕೆಗಾಅ: 

ಹೊಳಕೆಗಾಅರು ನಾವು ನಮ್ಮಗ್ಗಳಿಕೆಯನು ಸುರರೀಕ್ಷಿಸಲಿ (ತೊರರಾ. ೬-೨೩-೯). 

(ಹೊಣಕೆ (ಆ ಪೊಣರ್ಕೆ) 4 - ಗಾರ (ಆ - ಕಾಅ)) 


20 


ಹೊಣಕೆಗೈ (ಕ್ರಿ).ಸಮನಾಗು; ಸಾಟಿಯಾಗು: ರಣದೊಳಾ ಗಾಂಗೇಯಗಿಮ್ಮಡಿ 
ಗುಣವ ತೋಟುವೆನು . . . ಮಾದ್ರರಾಜನ ಹೊಣಕೆಗೈದು ಸುಶರ್ಮ ಶಕುನಿ 
ಗಳೆಣಿಸುವಡೆ ಪಾಡಲ್ಲ ನೋಡೇಳೆಂದನಾ ದ್ರೌಣಿ (ಕುವ್ಮಾಗ. ೪-೩೮). | 
[ಹೊಣಕೆ (ಆ ಪೂಣರ್ಕೆ) *- ಗೈ (ಆ ಕೆಯ್‌್‌)] 
ಹೊಣಕೆವಿಡಿ (ಕ್ರಿ). ಹಟತೊಡು; ಶಪಥ ಹಿಡಿ: ಹ೦ವಿರಿಂಚಗಳಣಿಕೆಗಡಿಮುಡಿ | 25 
ದೋಜದಾ ಮಹಿಮಾವಲಂಬಂಗೆ ಉಣಿಸುಗಳ ತಂದೊಟ್ಟಿ ಮುಟ್ಟಿಸಿ ತಣಿಸುವೆನು | 
ನೋಡೆನುತ ಪುನರಪಿ ಹೊಣಕವಿಡಿದನು ತಾನೆ ತನ್ನಲಿ ಮತ್ತೆ ಬಸವಣ್ಣ (ಪ್ರಭುಲೀ. | 
I 
| 


೨೩-೩೬). [ಹೊಣಕೆ (ಆ ಪೊಣರ್ಕೆ) + ಪಿಡಿ, 1 
ಹೊಣಚು "ಪಳಂಚು' ನೋ. 
ಹೊಣತಿ (ನಾ). ಸಮವಾದುದು; ಸಾದೃಶ್ಯತೆಯನ್ನು ಹೊಂದಿರುವಂತಹುದು: | 3 
ಫಣಿಯ ತರಕ್ಷುವ ಕುಕ್ಕುರದ ದರಕ್ಕೆಣೆಯಕ್ಕೆಂಬರು ಸರಿಯೆಂದೆಂಬರು ಹೊಣತಿಗಳೆಂಬರು | 
ಕುಟೆಲತೆಯಿಂ ಕಲುಷತೆಯಿಂ ವಿಷಮತೆಯಿಂ ಕೆಣಕಿದೊಡಲ್ಲದೊಡೇಂ ಗಳ ಪಿಡಿವುದೆ : 
(ಕುಮುರಾ . ೧-೩೬). 1P ಇದು 'ಹೂಣಕೆ' ಯೆಂಬುದರ ಅಪಲಿಖಿತ) 
ಹೊಣರು "ಪೊಣರ್‌,' ನೋ. | 
ಹೊಣಿಕೆ 'ಪೊಣರ್ಕೆ' ನೋ. ! 
ಹೊಣೆ "ಪೊಣ್ಮೆ' ನೋ. | 
ಹೊಣೆಕಾರ 'ಪೊಣೆಕಾಅ' ನೋ. | 
ಹೊಣೆಕಾಅ 'ಪೂಣೆಕಾಅ' ನೋ. | 
ಹೊಣೆಗಾರ 'ಪೊಣೆಕಾಅ' ನೋ. 


| 
| 
| 
| 
| 
| 
| 
| 
| 
| 
| 


ಹೊಣೆಗಾರಿಕೆ (ನಾ). ಜವಾಬ್ದಾರಿಯನ್ನು ವಹಿಸುವಿಕೆ; ಜವಾಬ್ದಾರನಾಗುವಿಕೆ: (4! 
ನನ್ನ ದಾಂಪತ್ಮಜೀವನದ ರೂಪರೇಖೆಯನ್ನು ರೂಪಿಸಿಕೊಳ್ಳುವುದು ನನ್ನ ಸಂತ | | 
ಹೊಣೆಗಾರಿಕೆಯ ವಿಷಯವು (ಹೇಮಂತ. ೪೬೪); ಈ ಶಾಂತಿಪಾಠವನ್ನು ಜಗತ್ತಿಗೆ | 


೮೯೮೬ 


ಹೊತ್ತಾರೆ 


ಹೊಣೆಗೆಡು (ಕ್ರಿ). ಜವಾಬ್ದಾರಿಯನ್ನು ಹೊರದಿರು, -ಪೂರೈಸದಿರು: ಹೊಣೆಗಟ್ಟ 


ಸಮಾಜದ ಮಕ್ಕಳು ಹೊಣೆಗೇಡಿಗಳಾಗಲು ಈ ಹಬ್ಬ ಒಂದು ಅನುಕೂಲವೇ ಅಲ್ಲವೇ 
(ರಂಗರೋ. ೪೫). [ಹೊಣೆ (< ಪೊಣ್ಮೆ) *- ಕೆಡು) 


ಹೊಣೆಗೇಡಿ (ನಾ). ೧. ಬೇಜವಾಬ್ದಾರಿ ಮನುಷ್ಯ; ಜವಾಬ್ದಾರಿಯನ್ನು 


ಫೂರೈಸದೆ ಇರುವವನು: ಹೊಣೆಗೆಟ್ಟ ಸಮಾಜದ ಮಕ್ಕಳು ಹೊಣೆಗೇಡಿಗಳಾಗಲು ಈ 
ಹಬ್ಬ ಒಂದು ಅನುಕೂಲವೇ ಅಲ್ಲವೇ (ರಂಗರೋ. ೪೫). ೨. ಬೇಜವಾಬ್ದಾರಿ 
ಯಾದುದು; ಜವಾಬ್ದಾರಿಯನ್ನು ಪೂರೈಸದೆ ಇರುವಂತಹುದು: *ನಗ 
ಅಧಿಕಾರ ಸಿಗಲಾರದೆಂದು ನಿಶ್ಚಿತವಾದ ಪಕ್ಷವು ಹೊಣೆಗೇಡಿಯಾಗಿ ವರ್ತಿಸ 
ತೊಡಗಿರುತ್ತದೆ (ಅಮಗಾಂ.೬೩). |ಹೊಣೆ( ಆ ಪೊಣ್ಮೆ) ಕ | 


ಹೊಣೆಗೊಡು (ಕ್ರಿ). ಹೊಣೆಗಾರನನ್ನಾಗಿ ಮಾಡು; ಹೊಣೆ ನಿಲ್ಲುವಂತೆ 


ಮಾಡು: ನಿಮ್ಮ ನಂಬುವರಮ್ಮೆಯೆಂದರೆ ಮುನ್ನ ನೊಂದವರಳುಕುವರು ದಿಟ ಎನ್ನ 
ಪತಿ ತರಣೆಜನ ನುಡಿಸುವೆ ಹರನ ಹೊಣೆಗೊಡುವೆ (ಕಾಶಿರಾ. ೭-೬). 
[ಹೊಣೆ (ಎ ಪೊಣ್ಮೆ) 4 ಕೊಡು, | 


ಹೊಣೆಗೊಳ್‌ (ಕ್ರಿ). ಜವಾಬ್ದಾರಿಯನ್ನು ಹೊರು; ಹೊಣೆಯಾಗು: ಕೊಂದೆ 


ನಾನೆನಗಾಯ್ತು ಪಾತಕವೆಂದು ಮನದಲಿ ಮಜುಗುವಾತನ ಬಂದಿಯಲಿ ಹೊಣೆಗೊಂಬ 
ವಾಹಂಕಾರ ಮಮಕಾರ (ಉವ್ಮಾಭೀ. ೩-೪೯). [ಹೊಣೆ (ಆಪೊಸೈ) 4 ಕೊಳ್‌, | 


| ಹೊಣೆಹೊರು (ಕ್ರಿ). ಜವಾಬ್ದಾರಿಯನ್ನು ವಹಿಸು: ಮುಂದಿನ ಶಿಕ್ಷಣಸಂಸ್ಥೆಗಳಲ್ಲಿ 


ತೋರಬಹುದಾದ ಅಶಿಸ್ತಿಗೆ ಪ್ರಾಥಮಿಕಶಾಲೆ ಸ್ವಲ್ಪಮಟ್ಟಿಗಾದರೂ ಹೊಣೆಹೊರ 
ಬೇಕಾಗುತ್ತದೆ (ಶಿಕ್ತದ. ೩೧೦). (ಹೊಣೆ (ಆ ಪೊಣ್ಮೆ) 4 ಹೊಳು (ಆ ಪೊಜು)| 


ಹೊಣ್ಮು "ಪೊಣ್ಮು' ನೋ. 
ಹೊತ್ತ "ಪೊಲು' ಪರಾ. 
. (ಹೊತ್ತಗೆ "ಪೊಸ್ತಕ' ನೋ. 
ಹೊತ್ತರು "ಪೊಟ್ತ್ರಖ್‌' ನೋ. 
ಹೊತ್ತಲು, ಹೊತ್ತಲೆ, ಹೊತ್ತಳ (ನಾ). ೧. (ವೀಳ್ಮಒ) ಎಲೆಯ ಕಟ್ಟು,- 


ಪಿಂಡಿ: ಚಿಕ್ಕರಸನ ಎಲೆಯ ಸುಂಕ ಹೇಟ್‌ಂಗೆ x೫೬ ಹೊಳಗೆ ನೂಲು ಹೊತ್ತಲಿಂಗೆ 
ಅಯಿವತ್ತು ಮಾನಕ್ಕಿ ಗದ್ಮಾಣಂ ನಾಲ್ವತ್ತಯಿದು ಹೊನ್ನಂ ಕೊ xxx (ಎಇ.॥ , 
೪೬-೫೫; 1097); ಎಲೆಯ ಹೇಟ್‌ಂಗೆ ನೂಜ್‌ಲೆಯ ಕೊಟ್ಟರು |ಹೊ]ತ್ತಲಿಂಗಯೃತ್ತೆಲೆಯ 
ಕೊಟ್ಟರು (ಸೌಇಇ. %೬೨೪೮-೭೨; 1೬28). ಹೊತ್ತಲೆ: ೧. "ಹೊತ್ತಲೆವರಾಡ' 
ಪರಾ. ಹೊತ್ತಳೆ: ೧. ಕಲ್ಲಿದೇವಸ್ಥಾಮಿಗಂ ಮಾದೇಸ್ಪರದೇವರ್ಗ್ಗಂ ಕಾಮೇಸ್ವರ 
ದೇ(ವ!ರ್ಗ್ಗಂ ಅ(೦)ನ್ಹು ಮೂಜುಸ್ಥಾನಕಂ ಸಾಸಿರ್ವ್ವರುಂ ಬಿಟ್ಟ ಧರ್ಮ ಎಲೆಯ 
ಹೇಲೌಂಗೆ ಬೇಳೆ ಹೊಲಿಗೆ ಬೇಳೆ ಹೊತ್ತಳಕ್ಕೆ ವೀಸಂ ಕಾಣಿ ಸೊಪ್ಪಿಂಗೆ ಆರವೀಸ (ಸೌ. 
೫-8. ೧೨೨-೧೨: 1072) ; ಹೇಟ್‌ಂಗೆ ೧೦೦ ಎಲೆಹೊತ್ತಳಕ್ಕೆ ೫೦ ಮಂ ಬಿಟ್ಟರು "ಕಇ.*. 
೪೬-೫; 1288): ಬಿಳಿಯೆಲೆಯ ಹೇಟುಗಳ ಬಲು ಹೊತ್ತಳವನಾ ರಜನೀಚರನ ಬಾಯೊಳಗೆ 
ಸುರಿದರು ಲಕ್ಕಲೆಕ್ಕದಲಜೆದ ಸುಣ್ಣಗಳ ಹಲವು ಮುದ್ದೆಯ ಹಾಯ್ಕಿದರು (ತೊರರಾ. 
೬-೨೬ ೬೧). ೨. ಮೊತ್ತ; ರಾಶಿ : ಪ್ರಳಯಾಗ್ನಿ ನರರೂಪ ತಾಳ್ತುದೊ ಸಿಡಿಲ ಹೊತ್ತಳಮೆ 
ಮಾನವನಾಗಿ ಬಂದುದೋ (ನವಮೋ. ೧೯-೩೭). [7 


ಮೇಲೆ ಹಾಕುವ ತೆರಿಗೆ,-ಸುಂಕ: ನಷ್ಟವರಾಡದಿಂದಲ್ಲೂ ಗ ೭॥ ಹೊತ್ತರೆ 
ವರಾಡದಿಂದ ಗ ೪೦1 . . . ಗೋಪಾಲಕ್ರುಷ್ಣದೇವರಿಗೆ ಯಾ ಅಕಲಾಪುರದ 
ಗ್ರಾಮದಿಂದ ಪ್ರಾಕಾರಭ್ಯ ನಡದು ಬಾಹ ಉತ್ತಾರ ಭತ್ತ ಖ ೩೬ ನೂ (ಎಕ.೪॥, ತೀರ್ಥದ. 
೧೧೭-೨೬: 1702). [ಹೊತ್ತಲೆ (ಆ ಹೊತ್ತಲು) 4 ವರಾಡ] 


ಬೋಧಿಸುವ ಗುರುತರ ಹೊಣೆಗಾರಿಕೆ ಪ್ರತಿಯೊಬ್ಬ ಭಾರತೀಯನ ಮೇಲೂ ಇದೆ | |ಹೊತ್ತಳ "ಹೊತ್ತಲು' ನೋ. 


(ಭಾರದ.೫೮೧). (ಹೊಣೆಗಾರ (ಆ ಪೊಣೆಕಾವ) 1 - ಇಕೆ | 
ಹೊಣೆಗಾಅ "ಪೊಣೆಕಾಅ' ನೋ. | 
ಹೊಣೆಗುಂಡು 'ಪೊಣೆಗುಂಡು' ನೋ. | 


' ಹೊತ್ತು 'ಪೊಟ್ತಯ್‌' ನೋ. 
5 ಹೊತ್ತ .`ಪೊಟ್ಟಿಯ್‌' ನೋ. 
!ಹೊತ್ತಾರೆ 'ಪೊಟ್ತಲ್‌' ನೋ. 


ಹೊತ್ತಾಅ* ೮೯೮೭ ಹೊದಟು 

ಹೊತ್ತಾಲ್‌ "ಪೊಟ್ತಲ್‌' ನೋ. 
ಹೊತ್ತಿಕ್ಕು (ಕ್ರಿ). (ಬೆಂಕಿ ಮೊದಲಾದುವನ್ನು) ಹತ್ತಿಸಿ ಇಡು; ಪುಟಗೊಳಿಸು; 
ಉರಿಸು: ಗುಹೇಶ್ವರನಿಕ್ಕಿದ ಕಿಚ್ಚು ಹೊತ್ತಿಕ್ಕಲುಂಟು ಅಟ್ಟುಣ್ಣಲಿಲ್ಲ (ಆವಚಂ. ೧೧-೪೪); | 


| ಹೊತ್ತೇರು "ಹೊತ್ತೇಜು' ನೋ. 


ಹೊತ್ತೇಲು, ಹೊತ್ತೇರು (ಕ್ರಿ). (ಆಕಾಶದಲ್ಲಿ) ಸೂರ್ಯನು ನಟ್ಟ ನಡುವಿಗೆ 
ಏರು; ಮಧ್ಯ್ಕಾಹ್ನವಾಗು: ನಚ್ಚಿದಂತರಸಿನ ಇಚ್ಛೆಯಂತಿರುವುದು ಒಚ್ಚೊತ್ತಿ ತಪ್ಪಿ 


ನಂದಬಾರದ ಹೋಮದಗ್ನಿಯ ನಂದಲೀಯದೆ ಶುಷ್ಕ ಸಮಿಧೆಯ ತಂದು ನೆಟೆ ಹೊತ್ತಿಕ್ಕಿ | ನಡೆದಿಹರೆ ಹೊತ್ತೇಟೌ |ಪಾಠಾ. ಹೊತ್ತಾಲೆ] ಕಿಚ್ಚು ಕಾದಂತೆ (ಸರ್ವಜ್ಞ. ೭೩೦). ಹೊತ್ತೇರು: 
ಹೊಗೆಸುವ ವೃದ್ಧ ಕಸಿಗಳಲಿ ಬಂದು ಪಕ್ಕವ ಬೀಸಿ ಮಾರುತನಿಂದಲಗ್ನಿಯ ಪಟುವ | 5 | ರಾತ್ರಿ ಮಲಗುವುದು ತೀರಾ ತಡವಾಗಿ. ಬೆಳಗ್ಗೆ ಎಚ್ಚರವಾದಾಗ ಹೊತ್ತೇರಿಬಿಟ್ಟಿತು 
ಮಾಡುತ ನಿಂದು ನರ್ತಿಸಿ ನಲಿವ ನವಿಲಿನಲೊಪ್ಪಿತಾ ವನವು (ಪ್ರಭುಲೀ. ೨೦-೨೫). (ರೂಢಿ). (ಹೊತ್ತು (ಆ ಪೊಟ್ಟು) + ಐಲು (ಆ ಎಜು) 

[ಹೊತ್ತು, (ಆ ಪೊತ್ತು) 4 ಇಕ್ಕು] ಹೊದಕ (ನಾ). (2): ಗರಗರನಾದುದು ಕೂಲ್‌ ನೆಯ್‌ ಸುರಯಿಯ ಕಂಪಾಯ್ತು 
ಹೊತ್ತಿಗೆ 'ಪೊತ್ತಿಗೆ' ನೋ. ಸಟ್ಟುಗಕ್ಕಂ ಮೊಸರ್ಗಂ ಪಿರಿದು ಪೋರ್ಕುಳಿಯಾದುದು ಕರಮಿನಿದಾಯ್ತಣಕೆ ಹೊದಕ 
ಹೊತ್ತಿಡು (ಕ್ರಿ). ಎ ಹೊತ್ತಿಕ್ಕು : ನೋಡ ಬನ್ನಿರೊ ಜನರು . . . ಹೊತ್ತಿಟ್ಟ ಆರತಿ | | ನಲ್ಲದೆ ಹೊರಕಂ (ಸೂಕ್ತಿಸು. ೧೧-೯೦). (?] 

ಶ್ರೇಷ್ಠರತ್ತುವುದನ್ನು (ಪುರಂದ. ೨-೪೨-೪). (ಹೊತ್ತು (ಆ ಪೊತ್ತು) 4 ಇಡು | 10|ಹೊದಕುಳ "ಪೊದಕುಳಿ' ನೋ. 


ಹೊತ್ತಿರುಗ, ಹೊತ್ತುತಿರುಗ (ನಾ). ಸೂರ್ಯನಿರುವ ಕಡೆಗೆ ಅರಳುವ ಹೂವು; |! |ಹೊದಕುಳಿ "ಪೊದಕುಳಿ' ನೋ. 
ಸೂರ್ಯಕಾಂತಿ; ಸೂರ್ಯಪಾನ: ಸೂರ್ಯನಿದ್ದ ಕಡೆಗೆ ತಿರುಗಿನಿಲ್ಲುವ ಹೊತ್ತಿರುಗನ | |ಹೊದಕುಳಿಗುಟ್ಟು (ಕ್ರಿ).ಸಂಕಟಪಡು; ತಾಪವನ್ನು ಹೊಂದು: ಕೊಟ್ಟ 
ಗಿಡದಂತೆ ಮನ ಮೈ ಕಣ್ಣುಗಳು ಆಕೆಯ ಕಡೆಗೆ ತಿರುಗಿದುವು (ಬಳುವ. ೧೬೫). | ವರವೆರಡುಂಟು ಬೇಡಲು ಕೊಟ್ಟರವರಿಂದೀಗ ಹೊದಕುಳಿಗುಟ್ಟುತಿಹರಿದನಲ್‌ಯೆ ನೀ 
ಹೊತ್ತುತಿರುಗ: ಸೂರ್ಯಕಾಂತಿ, ಹೊತ್ತುತಿರುಗಹೂ, ಅರ್ಕಪುಷ್ಪ (ಮಡಗಿ. ೪೨-೮೨೯). | ಕೇಳೆಂದಳಾ ಕೈಕೆ (ತೂರರಾ. ೨-೨-೩೯). [ಹೊದಕುಳಿ( ಪೊದಕುಳಿ) + ಕುಟ್ಟು) 
(ಹೊತ್ತು(< ಪೊಟ್ಟು) * ತಿರುಗು 1 - ಅ) 15| ಹೊದಕುಳಿಗೊಳ್‌ "ಪೊದಕುಳಿಗೊಳ್‌' ನೋ. 
! ಹೊದ 
| 
[| 
| 


I 
| 
ಹೊತ್ತಿಸು "ಪೂತ್ತಿಸು' ನೋ. | ಹೊದಕುಳಿಗೊಳಿಸು (ಕ್ರಿ). ದುಃಖಪಡಿಸು; ಸಂತಾಪಗೊಳಿಸು : ತೂರಲಿರಿವುದನಂತ 
ಹೊತ್ತು "ಪೊತ್ತು' ನೋ. |! ಕಾಲವು ಹೋರಿ ಹೊದಕುಳಿಗೊಳಿಸುತಿದೆ ತಾನಾರೆ ಧರ್ಮವ ತಿಳಿದು ಸ್ವಸ್ತ್ಯವ ಮಾಡು 
ಹೊತ್ತು (ಕ್ರಿ).ಏರಿ ನಿಲ್ಲು; ಹೊರೆಯಾಗು: ನಿಂದೆಯು ವಧೂವರರ ತಲೆಯ ಮೇಲೆ | | (ಉತ್ತರ. ೪೮-೧೭). (ಹೊದಕುಳಿ (ಆ ಪೊದಕುಳಿ )4 ಕೊಳ್‌, *- - ಇಸ್ಬು 
ಹೊತ್ತಿತು (ದೇವೀಚೌ ೧೭೭). "ಹೊತ್ತುಗಲ್ಲು' ಪರಾ. (೬ ಪೊಜು। 
ಹೊತ್ತು "ಪೊಲು' ಪರಾ. 
ಹೊತ್ತು "ಪೊತ್ತು' ನೋ. 
ಹೊತ್ತು "ಪೂಟ್ತು' ನೋ. 
ಹೊತ್ತುಕಳೆ "ಪೊಟ್ಟುಗಳೆ' ನೋ. 
ಹೊತ್ತುಗಲ್ಲು (ನಾ). ೧. ಭಾರವಾದ ಕಲ್ಲು. ೨.(ಆಲಂ) ಅತಿಶಯವಾಗಿ | 


[ಹೊದಕುಳಿಗೊಳು "ಪೊದಕುಳಿಗೊಳ್‌' ನೋ. 

20 (ಹೊದಕುಳಿಸು (ಕ್ರಿ). ದುಃಖಕ್ಕೀಡಾಗು; ಸಂತಾಪಪಡು: ಮರಣವಿಧಿಕೃತ 
ಜನನವಿದನಾದರಿಸಲಜ್‌ಯದೆ ಬಯಲ ಹಮ್ಮಿನ ಹರುಹಿನಲಿ ಹೊದಕುಳಿಸುವುದು 
ಜನವೆಂದನಾ ರಾಮ (ತೂರರಾ. ೪-೫-೨೪). [ಹೊದಕುಳಿ (ಆ ಪೊದಕುಳಿ )- - ಇಸ್ಕು] 
[ಹೊದಕುಳು (ಕ್ರಿ). ಸಂಕಟಪಡು: ಅಲ್‌ದು ಮಟ್‌ದೊಮ್ಮೊಮ್ಮೆ ಘಾಸಿಯಲುರಿದು 
| | ಜೀವುತ ಹೂದಕುಳುತ್ತಲೆ ಮಜುಗಿ ಮನದಲಿ ಹೊರಳಿ ಕೆಡವುತಲಿ . . . ಬಜಸಿಡಿಲ 
ಹೊರಿಸುವ ನಿಂದೆ, “ದೂರು: ನೀನೊಲಿದಡೆ ಜಗವೆಲ್ಲ ಕೊಂಡಾಡುತಿರ್ವದು ನೋಡಾ 25| ಮಾಯಾಂಗನೆಯ ಮೈಗೊಅಗುವನು ಬಲೆಯಲ್ಲಿ ಕಂಟಕಪ್ರಾಣಗತನಾಗಿ (ನಿಭಾಗ. 
ನೀನೊಲಿಯದಿರ್ದಡೆ ಜಗವೆಲ್ಲ ಹೊತ್ತುಗಲ್ಲ ಹೊತ್ತಿರ್ಪುದು ನೋಡಾ (ಅಖಂಡೇ .೭೮- ೫-೮-೬ ೪). (ಆ ಹೊದಕುಳಿ ?/ ೫ ಕವಿಯು ಈ ಪ್ರಯೋಗದಲ್ಲಿ " ಹೊದಕುಳಿಗೊಳ್‌ ' 

| 


೫೯). "ಎತ್ತುಗಲ್ಲು' ಹೋ. ಎಂಬ.ದನ್ನು ಹ್ರಸ್ತಗೊಳಿಸಿ "ಹೊದಕುಳ' ಎಂದು ಮಾಡಿಕೊಂಡಂತೆ ತೋರುತ್ತದೆ! 
ಹೊತ್ತುಗಲ್ಲು ಹಾಕು ಎ (ಆಲಂ) ಅಡ್ಡಿಯನ್ನುಂಟು ಮಾಡು: ನಮ್ಮ ತರಲ | |ಹೊದಕ್ಕೆ "ಪೊದಕ್ಕೆ' ನೋ. 
ಅವಳನ್ನು ಮಮವೆಯಾಗುತ್ತೇನಂದರೆ ಸಿಟ್ಟಿಗೆದ್ದು ಹಾಗೇಕೆ ಎತ್ತುಗಲ್ಲು ಹೊತ್ತುಗಲ್ಲು | |ಹೊದಕ್ಕೆ "ಹೊದ್ದಿಕೆ' ನೋ. 
೫ |ಹೊದಕ್ಕೆ "ಪೊದಕ್ಕೆ' ನೋ. 
ಹೊದಕ್ಕೆ (ನಾ). ವಿಜ್ಞಾಪನೆ (7) : ಶ್ರೀಮನುಮಹಾಪ್ರಧಾನಂ ಅದ್ದುರೆಯ ಅಲ್ಲಪ್ಪ 
ದಂಣ್ನಾಯಕರು ಶ್ರೀವೀರಬಲ್ಲಾಳದೇವರಿಗೆ ಹೊದಕೆಯನು ಮಾಡಿ ಶ್ರೀವೀರಬಲ್ಲಾಳ 
ದೇವರು ಹುಳಿಯಅ ನಾಡೊಳಗಣ ಚಳ್ಳಕೆಟ್‌ಯನು ಕಲ್ಲಗೌಡಂಗೆ ಕೊಡಗಿಯಾಗಿ 
ಕೊಟ್ಟು (ಎಕ.೫। ಹಿರಿಯೂ. ೮೭-೧೧; 1313); ಶ್ರೀಮನುಮಹಾಮಂಡಳೇಶ್ವರಂ , . . 
ವೀರಬಲ್ಲಾಳದೇವರಿಗೆ ಹೊದಕೆಯ ಮಾಾಡ್ಸಿದಲ್ಲಿ ಶ್ರೀಬೀರಬಲ್ಲಾಳದೇವರು 
ಹುಳಿಯಜನಾಡೊಳಗಣ ಬರಿಗೆಯ ಹಳ್ಳಿಯನು ಕಲ್ಲಗೌಡಂಗೆ ಕೊಡಗಿಯಾಗಿ ಕೊಟ್ಟು 
(ಎಕೆ.೩೪1, ಚಿಕ್ಕನಾ. ೬೮-೧೨; 1318). (?) 
ಹೊದಟು, ಹೊದಡು (ಕ್ರಿ). (ತರಕಾರಿಪದಾರ್ಥಗಳನ್ನು, ಮಸಾಲೆಪದಾರ್ಥ 
ಗಳಲ್ಲಿ) ಹೊರಳಿಸಿ ಬೇಯಿಸು - ತಾಳಿಸು: ಮೊದಲು ತುಪ್ಪದೊಳು[ವು]ಕ್ಕರಿಸಿ 
ಹದನಾದ ಬದನೆಯ ಕಾಯ ಹೊದಟಿಯಗ್ಗರಣೆಯಂ ಮಾಡಿ ಪರಿಮಳವಿಕ್ಕಲದು ತುಳುವ 
| ಬದನೆಕಾಯ್ವೆಸರಾದುದು (ಸೂಪಶಾ. ೪-೭); ಕೆಲ ಹೋಳುಗಳ ಚಂದಗೆಡಿಸದೆ 


ಹಾಕಿದಿರಿ? (ಎರೆ. ೭೪.). [ಹೊತ್ತು 4 ಕಲ್ಲು (< ಕಲ್‌) | 
ಹೊತ್ತುಗಳೆ "ಪೊಟ್ಟುಗಳೆ' ನೋ. 
ಹೊತ್ತುಗಳ್ಳ (ನಾ). ಸಮಯವನ್ನು ವ್ಯರ್ಥವಾಗಿ ಕಳೆಯುವವನು; ಕಾಲಹರಣ 
ಮಾಡುವವನು: ಕಲವರು ಹೊತ್ತುಗಳ್ಳರು ಜಗಲಿಯ ಹಾಸುಹಲಗೆಗಳ ಮೇಲೆ 
ರಪರಪನೆ ಶಬ್ದಮಾಡುತ್ತ ಗಡಿಬಿಡಿಯಿಂದ ಭೋಗಿಗಳೊಳಗೆ ನುಗ್ಗುತ್ತಿದ್ದರು 
(ಪುನರು. ೪೬೩). (ಹೊತ್ತು (ಆ ಪೊಟ್ಟು) + ಕಳ್ಳ 
ಹೊತ್ತುತಿರುಗ "ಹೊತ್ತಿರುಗ' ನೋ. 
ಹೊತ್ತುಹೋಕ 'ಪೊತ್ತುಪೋಕ' ನೋ. 
ಹೊತ್ತುಹೋಕು (ನಾ). (ವೃರ್ಥವಾಗಿ) ಸಮಯವನ್ನು ಕಳೆಯುವಿಕೆ; 
(ವೃಥಾ) ಕಾಲಹರಣ ಮಾಡುವಿಕೆ: ಸತ್ತಮರಾಂಗನೆಯರ ಕೂಡುವೆನೆಂಬ 
ಹೊತ್ತು ಹೋಕಿನ ಮಾತು ಬೇಡ (ಕುರಾಸಾಂ. ೪೩-೪೯). 
(ಹೊತ್ತುಹೋಕ (< ಪೊತ್ತುಪೋಕ) 3- - ಉೃ | 


ಹೊತ್ತುಹೋಗು (ಕ್ರಿ).೧. ಸಮಯ ಕಳೆ,- ತೀರು: "' ನಂಗೇನು ಕೆಲಸ, ಹೊತ್ತು ಶುಂಠಿಯುಳ್ಳಿಗಳನಿಕ್ಕಿ ಯೇಲಕ್ಕಿಯಂ ತಳಿದುಕೊಂಡು ಮಂದನಪ್ಪಂತಕ್ಕಿಯರೆದು ಕಾಯಂ 
ಹೋಗ ಬೇಕೋ ಇಲ್ಲವೋ?'' ಎನ್ನುತ್ತಿದ್ದಳು (ರಂಗನಾ. ೭೭)..೨. (ಆಯುಷ್ಯದ) ಹೊದಟಿಯೊಂದಿನಿಸು ಕೆಂಪಾಗುವಂತಟ್ಟು (ಸೂಪಶಾ. ೪-೭೯). ಹೊದಡು : ಉಂಡೆಹಲಸಿನ 
ಸಮಯವು ತೀರು,- ಮುಗಿ: ಹೊತ್ತುಹೋಗದ ಮುನ್ನ ಮೃತ್ಕುವೊಯ್ಯದ ಮುನ್ನ ಕಾಯ ಮೇಲಣೋಟೆಯ ಕೆತ್ತಿ. . . ಹಸನಾಗಿ ಮುಳ್ಳಿಲ್‌ದುಕೊಂಡದಕೆ 
ತೊತ್ತುಗೆಲಸವ ಮಾಡು ಕೂಡಲಸಂಗಮದೇವನ (ಬಸವ. ೧೭೨). 45 | ಮೊಸರ ಸಂಭಾರಮಂ ತುಂಬಿ ಮತ್ತದಟೂಳಗೆ ಹೊದಡಿಕೊಂಡು (ಸೂಪಶಾ. ೫-೪೬). 


(ಹೊತ್ತು (೬ ಪೊಟ್ಟು) 4 ಪೋಗು, (ಆ ಪೋ,)] (ಆ ಪೊದಯ್‌? ] 


ಹೊದಡು ೮೯೮೮ ಹೊದೆಪು 


ಹೊದಡು "ಹೂದಟು' ನೋ. | | ಹೊದಜುದಿವಿಗಳ (ಪಾಕಾಂ. ತಿವಿಗುಳ, ತಿವಿಗುಳಿ, ದಿವಿಗುಳ, ದಿವಿಗುಳಿ। ಗುಬ್ಬರದ 
ಹೊದನಾಡು "ಪೊದಲ್ನಾಡು' ನೋ. ಸಬುದದಲಿ ತಾಯ್‌ಮಳಲುಬ್ಬುತಿರ್ದುದು ಶರಧಿಯಲಿ (ತೊರರಾ. ೪-೩-೯). 
ಹೊದಪು "ಪೊದಪು' ನೋ. [ಹೊದಜು (ಆ ಪೊದಯ್‌) + ತಿವ್ಮ] 

ಹೊದರ್‌ 'ಪೊದಖ್‌' ನೋ. ಹೊದಹಖಜುದುಖುಗಲು (ನಾ). ಪೊದೆಗಳ ಗುಂಪು, - ಸಮೂಹ: ಮಳೆಯ 


ಹೊದರು, "ಪೊದಯ್‌' ನೋ. | 
ಹೊದರು “ಪೊದರ್ಕು' ನೋ. | 
ಹೊದಸು "ಪೊದೆಯಿಸು' ನೋ. | 
ಹೊದಳ್ಳು "ಪೊದಯ್‌' ನೋ. | 


5 | ಮಂಟಪ ಹೊದಟುದುಬುಗಲು ನಳಲ ಚೌಕಿಗೆ ವಿಪುಳ ವಟಸಂಕುಲದೊಳೋಲಗಶಾಲೆ 
| ಮೆಜ್‌ದುದು ಧರ್ಮನಂದನನ (ಕುವ್ಮಾಆ. ೧-೩೫). 

[ಹೊದಲು (ಆ ಪೂದಯ್‌) 4 ತುಜುಗಲು (ಆ ತುಜುಂಗಲ್‌)) 
ಹೊದಣುದೆಗೆ (ಕ್ರಿ).ಗುಂಪಾಗು; ಗುಂಪುಗೂಡು: ಸುತ್ತುರುಲ್ಲಿಯ ಬಲು ಹತ್ತುಗೆಯ 


ಹೊದಳ್ಳು (ನಾ). ಹುರಿದು ಅರಳಿಸಿದ ಕಾಳು; ಅರಳು: ಬತ್ತ ಜೋಳ | ಬಿಜುಬುಗಳ ತೇರಿನ ಹತ್ತುಸಾವಿರ ಹೊದಣುದೆಗೆದವು ಶಲ್ಕನೆಡಬಲಕೆ (ಕುವ್ಶಾಶ. ೨-೨೬). 
ಮುಂತಾದವನ್ನು ಹುರಿದಾಗ, ಅದು ವಿಸ್ತೃತವಾಗಿ ""ಹೊದಳು'' ಆಗುತ್ತದೆ ;10 (ಹೊದಜು (ಆ ಪೊದಯ್‌) + ತೆಗೆ] 
(ಸಂಶೋಧ. ೧೮೧). |< ಪೊದಯ್‌] ಹೊದಲುದೇಗು (ನಾ).ಭಾರಿಯಾದ ತೇಗು: ತ್ರಿದಶರುಆ್‌ ಬಾಯಾಡಿಸಿದರಗ್ಗದ 
ಹೊದಲುಾ್‌ "ಪೊದಯ್‌' ನೋ. ಧ್ರುವಾದಿಗಳನು ಸುತೃಪ್ತಿಯ ಹೊದಣಜುದೇಗಿನ ಹೊಟ್ಟೆ ನೂಕಿತು ಹರಿಹಯಾದಿಗಳ 
ಹೊದಲಡಸು (ಕ್ರಿ). ರಾಶಿಯಾಗು; ಗುಂಪಾಗು: ಹೊದಅಡಸಿ ಕಿಡಿಯೆದ್ದು ದೆಸೆಗಳ (ಕುವ್ಶಾಸ. ೭-೩೪). [ಹೊದಲು (ಆ ಪೊದಯ್‌) 4 ತೇಗ್ಳು) 


ಹೊದಿಸಿದವು ಹೊಳೆದರ್ಜುನನ ಮುತ್ತಿದವು ಕೆತ್ತಿದವರಿಯ ಸೀಸಕ ಜೋಡು | |ಹೊದಜುವನೆ "ಪೊದರ್ವನೆ' ನೋ. 
ಮೊಚ್ಚೆಯವ (ಖವ್ಕಾಭೀ. ೯-೩೭). [ಹೊದಜು («ಆ ಪೊದಯ್‌) 4 ಅಡಸು] |15|ಹೊದಖುವೆಳಗು "ಪೊದಲುವೆಳಗು' ನೋ. 
ಹೊದಲಾನ್‌ (ಕ್ರಿ). ದಟ್ಟವಾಗು; ಒತ್ತಾಗು: ಹೊದಯಾಂತ ಕೊನೆಮಾಸೆಯಲ್ಲಿ | |ಹೊದಲೆಡೆ (ನಾ). ಪೊದೆಗಳಿರುವ ಸ್ಥಳ,- ಜಾಗ: ಮಾರ್ದನಿಗೊಡುವ ಗುಹೆಗುಹೆಗಳ 


ಪವಳವ ಪೋಲ್ಪಧರವದೆಲ್ಲಿ (ಮೋಹತ. ೮-೧೧). | ನಡುವೆ ಹೊಕ್ಕಯ್ಮ ಮಲ್ಲಯ್ಮ ಮಲ್ಲಯ್ಯ ಹೊದೆಟೆಡೆಯ ಹೊಕ್ಕಯ್ಯ ಮಲ್ಲಯ್ಯ 
[ಡೊದಟ್ಮು (೬ ಪೊದಲ್‌)4 ಆನ್‌] | ! ಮಲ್ಲಯ್ಯ . . . ಎಂದೊದಣ್‌ ಕರೆಕರೆದತ್ತನು (ಸಿದ್ದರಾ. ೨-೫೯). 


ಹೊದಳ್‌ಕ್ಕು (ಕ್ರಿ). ಗುಂಪಾಗು; ಗುಂಪುಗೂಡು: ಖಳ ಲೂಲಾಯ | 
ಸಾರಂಗ ಮದದ ರಹಿಯಲಿ ಮಾನಿಸರು ಸೋಂಕಿದೊಡೆ ಸೆಡೆಯವು ಹೊಲನ |20 (ಹೊದಚೇಳ್‌ “ಪೊದಟ್‌ೇಳ್‌” ನೋ. 
ಹೊದಲ್‌ಕ್ಕಿದವು ದೀಹದ ಹಿಂಡಿನಂತಿರೆ (ಕುವ್ಮಾಅ. ೧೩-೧೬). ಹೊದಲೊಡೆ "ಪೂದಜೊಡೆ' ನೋ. 
[ಹೊದಜು (ಆ ಪೊದಯ್‌)*- ಇಕ್ಕು! | ಹೊದಿ "ಪೊದೆ' ನೋ. 
ಹೊದಲು 'ಪೊದಖ್‌' ನೋ. ಹೊದ್ಮಿ "ಪುದ್ಧಿ' ನೋ. 
ಹೊದಜುಗಂಕಣ (ನಾ). ಹಲವು ಬಳೆಗಳನ್ನು ಒತ್ತಾಗಿ ಸೇರಿಸಿದ ಬಳೆ: | |ಹೊದಿಕ್ಕೆ 'ಪೊದಕೆ' ನೋ. 
ಹೊದಜು (ಪಾಕಾಂ.ಹದರು) ಗಂಕಣ ಖಡೆಯ ಪೆಂಡೆಯದೊದವಿನಿಂ ನಿಗ್ಗವದ |೩ |ಹೊದಿಕ್ಕೆ "ಪೊದಕ್ಕೆ' ನೋ. 
ಬಡಿಕೋಲ್ವಡೆದ ಬಿಲ್ಲಂಬು ಬಲೆವಿಡಿದಿಹರು ಬಿಯದರು (ಸಾಳ್ವಭಾ.೫-೭). ಹೊದಿಕೆದೆಲ್‌ (ನಾ).ಒಂದು ಬಗೆಯ ತೆರಿಗೆ: ತಳಸಾರಿಗೆ ಆಲೆದೆಜೆ ತೋಟದೆಣೆ 
(ಹೊದಜು (ಆ ಪೊದಯ್‌) * ಕಂಕಣ) ಹೊದಿಕೆದೆಟ್‌ ಮೊದಲಾದಯೇನುಳ್ಳ ಸುಂಕ ಕಾರುಕವನೂ ನಂಮ ನಾಡುಗಳ 


(ಹೊದಣು (ಆ ಪೊದಯ್‌) 1 ಎಡೈ] 


ಹೊದಜುಗಟ್ಟು "ಪೊದಲುಗಟ್ಟು' ನೋ. | ಮೇಲುವದಿಕೆಯಾಗಿಯಿಕ್ಕಿಕೊಂಡು . . . ವಿಠಪ್ಪಗಳಿಗೆ ಧಾರೆಯನೆಟೆದು ಕೊಟ್ಟೆವಾಗಿ 
ಹೊದಲುಗಣ್‌, ಹೊದಲುಗಣ್ಣು (ನಾ). (ಪೊದೆಯಂತಿರುವ) ಹುಬ್ಬಿನಿಂದ (ಎಕ.೪ಟ. ತೀರ್ಥಹ. ೧೩೩-೨೫; 1414). [ಹೊದಿಕ್ಕೆ (<ಪೊದಕ್ಕೆ) *- ತೆಟೈ) 
ಆವೃತವಾದ ಕಣ್ಣು: ಮನದ ರ್ಲೊಮ್ಮಿನ ಜಡಿವ ರೋಮಾಂಚನದ ಹುದುಗುವ |30|ಹೊದಿಯಿಸು "ಪೊದೆಯಿಸು' ನೋ. 
`ಹೊದಜುಗಂಗಳ ಜಿನುಗುವಾತಿನ ಹೂತ ಹರುಷದ ಹೊಂಗಿದುತ್ಸವದ ... ರಾಗ | |ಹೊದಿಸು "ಪೊದೆಯಿಸು' ನೋ. 


ರಸದುಬ್ಬಿನಲಿ ಪೊಂಪುಳಿಹೋದನಿವರನು ಕಂಡು ಪಾಂಚಾಲ (ಕುವ್ಮಾಅ. ೧೬-೬೨). | ಹೊದುಸು "ಪೊದಯಿಸು' ನೋ. 
ಹೊದಲುಗಣ್ಣು : ಹೊದಬುಗಣ್ಣಿನ ತೆಕ್ಕುತಿಹ ಕಿಬ್ಬದಿಯ . . . ಬತ್ತಿದ ಬಸುಅ ಚಿಂತಾ | |ಹೊದೆ, 'ಪೊದೈ' ನೋ. 
ಹೃದಯ ನೋಡುತ ಮಯ ಹೊಕ್ಕನು ದೈತ್ಯದಲಪತಿಯ (ಕೌಶಿರಾ. ೩೨-೨೮). | |ಹೊದ್ದೆ "ಪೊದ್ಮೆ' ನೋ. 

[ಹೊದಜು (ಆ ಪೊದಯ್‌) 4 ಕಣ್‌] ಜ ಹೊದೆಗಡಿ (ಕ್ರಿ). ಪೊದರನ್ನು ಕತ್ತರಿಸು: ಹೊದೆಗಡಿದು ಹತ್ತಿ ಹುತ್ತವ ಸುತ್ತಿದೆಳ 
ಹೊದಲುಗಣ್ಣು "ಪೊದಜುಗಣ್‌' ನೋ. | ಹುಲ್ಲ ಹೊದ ಹಿಡಿದಡಸಿ ಬಿಡದರಿದು ಸೆಳೆಯಲ್‌ ಕಯ್ಮ ಹದರನೊಡೆಗಚ್ಚಿ ಜಡಿಯುತ್ತ 
ಹೊದಳುಗಿಡಿ (ನಾ). ದಟ್ಟವಾಗಿ ಹೊರಸೂಸುವ ಕಿಡಿ: ಹೊದಟುಗಿಡಿಗಳ ಭೋಂಕನೆ ಬಂದ ರೌದ್ರಸರ್ಪನನು ಕಂಡು ಹೆದಟ್‌ . , . ಕೊರಳಡಿಯಾಗಿ ಕೆಡೆದನು 

ಹೊಗೆಯ ಹೇರಾಳದಲಿ ಬಹ ದಿವ್ಮಾಯುಧಕೆ ಚಾಚಿದನು ವಕ್ಷಸ್ತಳವನಸುರಾರಾತಿ (ಹಚಕಾ. ೧೨-೯). (ಹೊದೆ, (< ಪೊದೆ) + ಕಡಿ) 
ಯಡಹಾಯ್ದು (ಕುವ್ಕಾದ್ರೋ. ೩-೬೦): ಉದುರಿದವು ತಾರೆಗಳು ಕೆಂಔಕಂಡಗಳ ಹೊದಜು | |ಹೊದೆಗೆದಲು 'ಪೂದೆಗೆದಜು' ನೋ. 


ಗಿಡಿಗಳ ಹೊಯ್ಲಿನಲಿ ಕೊ£ಕೂತಳ್ಲುದಿದವೇಳೆಂಬುಧಿಗಳು (ನಿಭಾಗ. ೭-೮-೪). 40 | ಹೊದೆಗೋಲು (ನಾ). ಬತ್ತಳಿಕೆಯಲ್ಲಿರುವ ಬಾಣ: ಭ್ರೂಲತೆಯ ಹದವಿಲ್ಲುಗಳ 
[ಹೊದಜು (ಆ ಪೊದಬ್‌)+ ಕಿಡಿ] ಹೊಳೆವಾಲಿಗಳ ಹೊದೆಗೋಲುಗಳ ನಳಿತೋಳ ಬಡಿಗೋಲುಗಳ ಸೆಳ್ಳುಗುರ್ಗೊನೆ 
ಹೊದಜುಗೊಳ್‌ “"ಪೊದಲುಗೊಳ್‌' ನೋ. ಗಳಂಟುಗಳ . .. ಬೇಟೆಕಾತಿಯರೈದಿಹರು ವನವ (ತೊರರಾ. ೧-೫-೩೯); ಹೊದೆಗೋಲಿನಿಂದೆ 
ಹೊದಲುದಲೆ "ಪೊದರ್ದಲೆ' ನೋ. | ಮನ್ಮಧನೆಚ್ಚ ಮಾತ್ರದೆ ಸೊದೆಗೂಳು ಶೋಧಿಸಿತವಗೆ (ಮೋಹತ. ೨೫-೩೯). 
ಹೊದಣುದಿವಿ (ನಾ). (ಆಲಂ) ಭಾರಿಯಾದ ಹೊಡೆತ,- ಪೆಟ್ಟು: ಸುಯ್ಲ (ಹೊದೆ (ಆ ಪೊದೆ) 4 ಕೋಲು, (ಆ ಕೋಲ್‌, )) 


ಹೊಗೆಗಳ ಹೊದಲುದಿವಿಗ (ಪಾಠಾ. ಗು]ಳ ಮಯ್ಲುಳಿಯ ಮುಅ್‌ವುಗಳ ದೃಢ | ಆ | ಹೊದೆನಾಡು "ಪೊದಲ್ನಾಡು' ನೋ. 
ವೇಗಾಯ್ಲರಿಕ್ಕಿದ ಗಾಯ ಗಾಯಕೆ ಮುಷ್ಟಿ ಕಿಡಿಯೇಳೆ (ಜವ್ಮಾಅ .೬-೩೩); ಹಬ್ಬುಗಿಡಿಗಳ | |ಹೊದೆಪು "ಪೊದಪು' ನೋ. 


ಹೊಡೆವುಡೆ ೮೯೮೯ ಹೊನ್ನಣಗೌಡ 
ಹೊದೆವುಡೆ (ನಾ). ಹೊದೆಯುವ ವಸ್ತ್ರ: ಹಾಸಲರುವೆಗಳೆಲ್ಲಿ? ಚಳಿವೊಳ್ತು | |ಹೊನಲುಗಿಡಿ (ನಾ). ಪ್ರವಾಹದಂತೆ ಸೂಸಿ ಬರುವ ಕಿಡಿ: ಉರಿಮುಖದ 


ತಾನಡಿಯಿಡಲ್‌ ಹೊದೆವುಡೆಗಳೆಲ್ಲಿ? (ಶ್ರೀರಾಮಾ. ೮೯-೩೦೫). ಕಾರ್ಬೊಗೆಯ ಮೊಬ್ಬಿನಲಿ ಹೊನಲುಗಿಡಿಗಳ ತಗಡುರಿಯ ಕೊಂಡಿನಲಿ ಮುತ್ತಿತು 
(ಹೊದೆ, (ಆ ಪೊದೆ) * ಉದ! ರಥವನಾತನ ಧನುವನಾತನ ತನುವನಾತನ ಸರಳ ಸಾರಥಿಯ (ಕುವ್ಮಾಆ. ೧೧-೩೩). 
ಹೊದೆಸು "ಪೊದೆಯಿಸು' ನೋ. [ಹೊನಲು (ಆ ಪೊನಲ್‌) + ಕಿಡಿ] 
ಹೊದ್ದ "ಪೊದೆ,' ಪರಾ. 5 |ಹೊನಲುಲಿ (ನಾ). ನದಿಯ ಮೊರೆತ, - ಸದ್ದು : ಪ್ರಕೃತಿಯ ಅಳಲಿನಲ್ಲಿ ತಮ್ಮ ಅಳಲ 
ಹೊದ್ದಿಕ್ಕೆ "ಪೊದಕ್ಕೆ' ನೋ. | | ಹಾಡನ್ನು ಹೊನಲುಲಿಯಂತೆ ಬೆರಸುತ್ತಾರೆ' (ಬದ್ದಪ್ರ. 70೪1). 
ಹೊದ್ದಿಕ್ಕೆ, ಹೊದಕ್ಕೆ (ನಾ). ಸೇರುವಿಕೆ; ಕೂಡುವಿಕೆ; ಹೊಂದಾಣಿಕೆ: ಪಾರ್ತಿಸುಬ್ಬನ | [ಹೊನಲು (< ಪೊನಲ್‌ ) * ಉಲ್ಮಿ! 
ಕಾಲವಾದರೂ . . . ಸುಬ್ಬರಾಯನ ಕಾಲಕ್ಕೆ ಹೊದ್ದಿಕೆಯಾಗುತ್ತದೆ(ಪಾರ್ಕಿಸು.೬). | |ಹೊನಲುವರಿ "ಪೊನಲ್ವರಿ' ನೋ. 


ಹೊದಕ್ಕೆ : ನಿಷ್ಪತಿ ಬಂದು ಒಳಕೊಂಡಲ್ಲಿ ನಿರಾಶ್ರಯ ಬಂದು ಹೊದಕೆಯಾದಲ್ಲಿ | |ಹೊನಲೇರು "ಹೊನಲೇಜು' ನೋ. 
ನಿರಾಲಂಬನವಾಯಿತಲ್ಲಾ ಎನ್ನ ಬಹುರೂಪು (ಸರ್ವವ.೪೪-೨೩೬). "ಪೊರ್ದುಗೆ' ಪರಾ. | 10 | ಹೊನಲೇಳು "ಪೊನಲೇಳ್‌' ನೋ. 


[ಹೊದ್ದು (ಆ ಪೊರ್ದು) 4 - ಇಕೆ] ಹೊನಲೇಖ, ಹೊನಲೇರು (ಕ್ರಿ). ಪ್ರವಾಹ ಉಕ್ಕಿ ಹರಿ, -ಹೊರಸೂಸು: 
ಹೊದ್ದಿಗ (ನಾ). ಹತ್ತಿರದವನು; ಬಂಧು: ಇದ್ದರೆಯು ರಣವಿಜಯವನಿತೆಗೆ ಒಡೆಯೆ ತಟಾಕರಾಜಿ ಹೊನಲೇಟ್‌ ಧರಿತ್ರಿಸಮಸ್ತಸಿಂಧುಗಳ್‌ ತಡಿಯನೆ ಮಾಲ್‌ ತಾಂ 
ಹೊದ್ದಿಗರು ದ್ರುಪದಾದಿರಾಯರ ಹೊದ್ದಿಸಲು ಬೇಡವರಿಗಂಜುವೆವೆನುತ ನೂಕಿದರು ಪರಿಯೆ ಬೆಂಚೆಗಳುರ್ವಿರೆ ನಿರುರಾಳಿ ಭೋರಿಡುತೆ ಮಹೀಧ್ರದಿಂ ಜಗುಟಿ' . . . 
(ಕುವ್ಕಾಭೀ. ೮-೨೧). ಹೊದ್ದು (« ಪೊರ್ದು) 4 - ಇಗ] ಕಟ್ಟಿ ಕಚದತ್ತು ಸುವೃಷ್ಟಿ (ಉದ್ಬಟ. ೯-೧೪೦). ಹೊನಲೇರು: ಕೋಪಾಗ್ನಿ ಒಡಲೊಳಂ 
ಹೊದ್ದಿಗೆ "ಪೊರ್ದುಗೆ' ನೋ. 15 | ಯಿರದೆ ಹೊತ್ತುತ್ತ ಹೊನಲೇರಿ ಭುಗಿಭುಗಿಸುತ್ತೆ (ನವಮೋ. ೬-೪೪). 
ಹೊದ್ದಿಸು "ಪೊರ್ದಿಸು' ನೋ. [ಹೊನಲ್‌ ( ಪೊನಲ್‌) 4 ಏಲು, (ಆ ಏಖ್‌,)] 
ಹೊದ್ದಿಸ್ಕು "ಪೊದೆಯಿಸು' ನೋ. ಹೊನಹು (ನಾ). ಒನಪು; ಒಯ್ಕಾರ: ಈ ನನ್ನ ಕಟ್ಟುಗಡಸಿನ ಮೆಯ್ಕೆಂಬ 
ಹೊದ್ದು 'ಪೊರ್ದು' ನೋ. ಹೊನಹಿನ ಪಾತರದಲ್ಲಿ ಎಸರಿಟ್ಟಿರುವ ರೂಪ ಸೌನ್ಹರ್ಯ ಯೌವನ ಶೃಂಗಾರ 
ಹೊದ್ದು 'ಪೊದೆ' ನೋ. ಕಲೆಗಳೆಂಬ ಪಂಚಾಸವಗಳನ್ನು (ಮಂತ್ರಶ. ೨೯-೧೫). "ಕೊನಬು' ಪರಾ. 
ಹೊದ್ದುಗೆ "ಪೊರ್ದುಗೆ' ನೋ. 20 (ಆ ಒನಪು?] 
ಹೊದ್ದು (ನಾ). ಸ್ಥಳ; ಪ್ರದೇಶ: ಯಾ ಪೂರ್ವದಿಕ್ಕಿಗೆ ವೇದಾವತೀನದೀತೀರದ | |ಹೊನಹುಗಾರ್ತಿ (ನಾ). ಒನಪುಗಾರ್ತಿ; ಒಯ್ಯಾರಿ: "" ಪದಹುಗಾರ್ತಿಯೆಂದುಂ 
ಹೊದ್ದು ದಕ್ತಿಣದಿಕ್ಕಿಗೆ ಭಾತ್ತದ ರಾಸೆಯಾ ಬೆಟ್ಟದ ಹೊದ್ದು ಯಾ ಪಶ್ಚಿಮದಿಕ್ಕಿಗೆ ಹೊನಹುಗಾರ್ತಿಯೆಂದು ಸಂರಂಭವತಿ'' (ಕಶಸಾ. ೧೯-೩೮೨); ಆ ಹೊನಹುಗಾರ್ತಿ 
ದೊಡ್ಡಕಾವ್ಲೆ ಮುಂದಣ ಗುಡದ ಹಂಬಗೆಯೆ ಹೊದ್ದು ಉತ್ತರದಿಕ್ಕಿಗೆ ಕದೂವುರ ಕಾವ್ಲೆ ಬಾಂಗುರುಳನ. ಮುಂಗುರುಳನೊಪ್ಪದಿಂ ಸೈತು ನೇವರಿಸಿ (ರಾಮಾಶ್ಯ. ೧೩೧-೭); ಪರಮ 


ಹುಲಿಹೊದ್ಲು (ಎಕ. ೪1. ಕಡೂರು. ೧೬೯-೧೪; 1813). “ಹೊಟ್ಲು' ಪರಾ. (ಆ ಪುದ್ದಿ] 
ಹೊನ್‌ "ಪೊನ್‌' ನೋ. 25 
ಹೊನಗನೆ "ಪೊನ್ನಗನ್ನೆ' ನೋ. | 
ಹೊನಗನ್ನೆ 'ಪೊನ್ನಗನ್ನೆ' ನೋ. | 
ಹೊನಗೆ, ಹೊನಗ್ಮಾ, ಹೊನಿಗ್ಕಾ (ನಾ). ಮಾಂಸಾಹಾರಿಯಾದ ಒಂದು | |ಹೊನಿಗ್ಯಾ "ಹೊನಗೆ' ನೋ. 

ಕಾಡುಪ್ರಾಣಿ; ಚಿರತೆ: ಅಡವೀ ಚಿಂಚೇರು . .. ಇವರು ಒಮ್ಮೊಮ್ಮೆ ಹೊನಗೆಗಳನ್ನು | |ಹೊನ್ನಂಡೆ "ಪೊನ್ನಂಡೆ' ನೋ. 

ಸಹ ತಮ್ಮ ಬಲೆಯಲ್ಲಿ ಜೀವದಿಂದ ಹಿಡಿದು ತಂದು ಮಾರಿಕೊಳ್ಳುವರು (ಕಭಾಗೆ. ೨೦೯). |30 | ಹೊನ್ನಂಡೆಗಾತಿ (ನಾ). ಚಿನ್ನದ ಜೀರ್ಕೊಳವಿಯನ್ನು ಹಿಡಿದು ಓಕುಳಿ 


| ಸುಂದರಿಯರಾದ ಹೊನಹುಗಾರ್ತಿಯರು . . . ನಾನಾ ಅವಸ್ಥೆಗಳಲ್ಲಿರುವರು (ವಿಗಡ. 
| ೭-೧೬). "ಕೊನಬುಗಾರ್ತಿ' ಪರಾ. (೬ ಒನಪುಗಾರ್ತಿ 7) 
(pen (ನಾ). ಒಂದು ಬಗೆಯ ಔಷಧೀಸಸ್ಕ:  ಹೊನಾಲ್‌,ಹುಲುವೆ, 


ಹುನಗಲು (ಮೈಔಗಿ. ೭೪-೧೫೪). 7) 
I 


ಹೊನಗ್ಯಾ: ಚಿರ್ಚು, ಹೊನಗ್ಕಾ, ತೋಳ, ಮೊಲ, ಅಷ್ಟೇ ಬೇಟೆಯಾಡಿದ್ದರು | ಯಾಡುವವಳು: ಬಿಡಯವಿಲ್ಲದ ಹೊನ್ನಂಡೆಗಾತಿಯರು ಬೆಂಗಡೆಯ ಸಾರಿದರು 
(ದೀಪಹ. 1.೧೪). ಹೊನಿಗ್ಯಾ: ಹಳ್ಳಿಗೆ ಬರುವ ಸರ್ಕಸ್‌ ಎಂಥದಿರಬೇಕು? ಸಿಂಹ ರುಕ್ಮಿಣಿಯ (ಮೋಹತ.೧೪-೬೧). [ಹೊನ್ನಂಡೆ (ಆ ಪೊನ್ನಂಡೆ) 4 - ಕಾತ್ಮಿ) 
ಅನಿಸಿಕೊಳ್ಳುವ ಒಂದು ಹೊನಿಗ್ಳಾ, ಸಾಯಲಾರದ ಒಂದು ಹುಲಿ . . . ತಟ್ಟೂ ಕೆಲವು | | ಹೊನ್ನಂಡೆದಳೆ (ಕ್ರಿ) .ಚಿನ್ನದ ಜೀರ್ಕೊಳವಿಯನ್ನು ಹಿಡಿದಿರು:ವರವಿಲಾಸಿನಿಯರು 
ಇದ್ದವು (ನಿರಾಭ. ೭೪). [?] ಹೊನ್ನಂಡೆದಳೆದು ತನಿಮೋಹರಸಮೊಸರ್ವಂತೆ ಪೊಯ್ದಾಡಿದರನಿಬರು (ಮೋಹತ. 
ಹೊನಗೊನೆ "ಪೊನ್ನಗನ್ನೆ' ನೋ. 35| ೧೪-೮೪). [ಹೊನ್ನಂಡೆ ( ಪೊನ್ನಂಡೆ) 4 ತಳೆ) 
ಹೂನಗೊನ್ನೆ "ಪೊನ್ನಗನ್ನೆ' ನೋ. | ಹೊನ್ನಂದಣ "ಪೊನ್ನಂದಳ' ನೋ. 


ಹೊನಗೋನೆ `ಪೊನ್ನಗನ್ನೆ' ನೋ. | |ಹೊನ್ನಂಬು "ಪೊನ್ನಂಬು' ನೋ. 

ಹೊನಗ್ಳಾ "ಹೊನಗೆ' ನೋ. | | ಹೊನ್ನಗನ್ನೆ "ಪೊನ್ನಗನ್ನೆ' ನೋ. 

ಹೊನರು (ನಾ). ೧. ಚರ್ಚೆ; ಮೇಲಾಟ: ಇನತನುಜ ಗುರು ಭೀಷ್ಮ ಗುರುಸುತ | |ಹೊನ್ನಗಸೆ (ನಾ). ಚಿನ್ನದ ಹೆಬ್ಬಾಗಿಲು; ಸುವರ್ಣದ ಮಹಾದ್ವಾರ : ಕುಂಭಿಣಿ 
ಕೃಪರು ಮೊದಲಾದ ಘನರಧಿಕರಧಿಕಪ್ರತಾಪರು ಹೊನರಿನಲಿ ರಣರಂಗಕ್ಕೆದಿದರನುಗೊಳಿಸಿ | 4 | ಬೆಸಲಾದುದೆಂಬಂತೆ ಜನರು ತುಲುಂಬಿತು ಹೊನ್ನಗಸೆಯೊಳು (ಮೋಹತ.೪೧-೩೯). 


ಸಕಲಾಯುಧದ ಸಂವರಣೆಯಲಿ ನಡೆದು (ಕೋಗಯ.೧೮-೧೩). ೨. (2): ಹೊನರಲ್ಲಿ [ಹೊನ್ನು (< ಪೊನ್‌) 4 ಅಗಸೆ (ಆ ಅಗುಸೆ)) 
ಹೋಗುವನು ಅನಸವಿಲ್ಲದೆ ಮೊನೆಗೊಂಡು ಕಲ್ಲಹಕೊರೆಯೋ ಬಸವಲಿಂಗ (ಗುರುಬ. | |ಹೊನ್ನಗಾಲೆ (ನಾ). ಒಂದು ಬಗೆಯ ಪಕ್ಷಿ: ಹೊನ್ನಗಾಲೆ ಶಕುನಿ ಶುನಿಗಿಲು 
೬೬-೧೨). [ಇ ಪೊಣರ್‌ ) . ೬. ೬. ಸಕಲಖಗಕಧಿಕ ವಾಗರಪಕ್ಷಿಮುಖ್ಯಗಳ್‌ ಸುಖಮಿಪ್ಪವಾ ವನದೊಳು 
ಹೊನಲ್‌ "ಪೊನಲ್‌' ನೋ. [ (ಏಕೋಪು . ೧೦-೩೧). (2 
ಹೊನಲಿಡು "ಪೊನಲಿಡು' ನೋ. 4 |ಹೊನ್ನಗೊನ್ನೆ "ಪೊನ್ನಗನ್ನೆ' ನೋ. 


ಹೊನಲು "ಪೊನಲ್‌' ನೋ. | |ಹೊನ್ನಣಗೌಡ (ನಾ). ಒಬ್ಬಾತನ ಹೆಸರು: ಆತನ ತಮ್ಮ ಚಿಕ್ಕತಂಮ್ಮಗೌಡರು 


ಹೊನ್ನಣೆ ೮೯೯೦ ಹೊಪ್ಪಳಿಸು 


ಅತನ ಅನುಜ ಹೊಂನಣಗೌಡರು (ಎಕ. ೪. ಶಿವಮೊ. ೧೧೪-೧೭ ; 950 7). ಪಜ್ಜಳಿಸುವ ಪಣವಿಡಿವಂತೆ (ನೇಮಿಸಂ.೨-೧೨೧). 
[ಹೊನ್‌ (ಆ ಪೊನ್‌) 4 ಆ ಅಣ್ಣ * ಗೌಡ (ಆ ಗಾಮುಂಡ)] [ಹೊನ್ನು (« ಪೊನ್‌)4 ನಾಳ, (ಎ ನಾಲ್ಕ) 
ಹೊನ್ನಣೆ (ನಾ). ಚಿನ್ನದ ಆಣೆ,-ಕಾಸು (2): ವಾದ್ಯತಾಳ ೧ ಕೊಳಹರ ಬಳಿಯ | |ಹೊನ್ನಿಗ 'ಪೊನ್ನಿಗ' ನೋ. 
ಚಮ್ಮಣಗೆ ಮು ೮ ಗದ್ದೆ ಹೊನ್ನಣೆ ೧ ಕೆ ಮಕ್ಕಿಯ ಒಳಗೆ ಮು ೩ ಗದ್ದೆಯಿಂದ ನಿತ್ಯ | | ಹೊನ್ನೀರು "ಪೊನ್ನೀರ್‌' ನೋ. 


ನಾಲ್ವಾನೆ ಅಕ್ಕಿ ನೈವೇದ್ಮ (ಹೌಣಇ.1%-U. ೪೭೦-೫೬; 1482). | $ | ಹೊನ್ನು "ಪೊನ್‌' ನೋ. 

[೫ ಇದು "ಹೊನ್ನಾಣೆ' ಎಂದಿರಬಹುದೆ ?) ಹೊನ್ನುಂಗುರ (ನಾ). ಚಿನ್ನದ ಉಂಗುರ : ತಾಳಿ ಹೊನ್ನುಂಗುರದವ ಬರೆ... 
ಹೊನ್ನಯ್ಯ "ಪೊನ್ನಯ್ಯ' ನೋ. ಮೇಲಾದೊಡವೆಯ ಸೆಳಿಕೊಂಡಾತನ ಚಾಳಿಸಿ ಬಿಡು ನೀ ಮಗಳೆ (ಕಂನವಿ.೬-೧೫೬). 
ಹೊನ್ನರಮನೆ (ನಾ). ಚಿನ್ನದ ಅರಮನೆ; ಸುವರ್ಣಭವನ: ಹೊನ್ನರಮನೆ [ಹೊನ್ನು (ಆ ಪೊನ್‌ ) $ ಉಂಗುರ] 

ಯೊಳಲ್ಲರಿಗೆ ನಿನ್ನನುಜರ್ಗೆ ಸನ್ನುತ ಸಂತೆ: ಪವೆಂದ (ಭರಚ. ೫೭-೨೧). ಹೊನ್ನುಗುಬ್ಬಿ "ಹೊಂಗುಬ್ಬಿ' ನೋ. 
[ಹೊನ್ನು (« ಪೊನ್‌ '4 ಅರಮನೆ] 10|ಹೊನ್ನುಡೆನೂಲು (ನಾ). ಚಿನ್ನದ ಉಡಿದಾರ: ಮಿಗಿಲು ಶೋಭಿಸುವ ಹೊನ್ನುಡೆ 
ಹೊನ್ನರಳಿ(ನಾ).ಒಂದು ಬಗೆಯ ಅರಳಿಮರ : ಕರಿ ಬೆಂದುಗಿರಿ ಬೆಂದು ಹೊನ್ನರಳಿಯ ನೂಲು ಕಾಲಂದುಗೆ ಗೆಜ್ಜೆ ಘಣಿರೆಂಬ ರವದಿ ಪಗೆವನೆಯೊಳಗೆ ನರ್ತಿಸುತಿಹ ಬಾಲನ ಬಗೆ 
ಮರನುಳಿದು ಹಿರಿಯತನಗೆಡಿಸಿ ನೆರೆವೆನು (ಎದೇ .ಒ. ೧೪೩: ೩೨೫); ಉನ್ನತಚರಿತನಾಗ | ಲೇಸಾಯ್ತು ನೋಳ್ಪರಿಗೆ (ಮೋಹತ. ೧೧-೬೦). 
ಹೊನ್ನರಳಿಯ ಮರಕ್ಕೆ ಮಿಗೆ ಚಿನ್ನದುಯ್ಕಾಲೆಯನ್ನು ಬಂಧಿಸುತೆ (ಮಹಾವಿ. ೧೩-೪೨). (ಹೊನ್ನು (ಆ ಪೊನ್‌)4- ಉಡೆನೂಲು (ಆ ಉಡೆನೂಲ್‌)) 
[ಹೊನ್ನು( ಆ ಪೊನ್‌) ಅರಳಿ] ಹೊನ್ನುಬಾಕಿ (ನಾ). ಹಣದ ಮೇಲೆ ವಿಪರೀತ ಲೋಭವುಳ್ಳವಳು: ಹಾದರ 
ಹೊನ್ನಾಂಬರ (ನಾ). ಪೀತಾಂಬರಧಾರಿ; ಕೃಷ್ಣ: ಚಿನ್ನದ ಕಾಲ ಬೆಳ್ಳಿಯ ಕಾಲ |15| ಗಿತ್ತಿಯರು ಬ್ರಹ್ಮೇತಿಕಾತಿಯರನವರತಮುಂ ಹೊನ್ನುಬಾಕಿಯರು (ಬಸಪು . ೪೦-೫೫). 
ಮಂಚ ಸುವರ್ಣದಡ್ಡಣಿ ಸುಪ್ಪತಿಗೆ . . . ಹೊನ್ನಾಂಬರನಿತ್ತ ಮಗಗೆ (ಮೋಹಕ. ೧೫-೧೭). ! [ಹೊನ್ನು (« ಪೊನ್‌)*- - ಬಾಕ 4 - ಇ) 
೧ ಇದು "ಪೀತಾಂಬರ' ಎಂಬ ಶಬ್ದದ ಸಾದೃಶ್ಯದ ಮೇಲೆ ಮಾಡಿಕೊಂಡಿರುವ | |ಹೊನ್ನುಮ್ಮತ (ನಾ). ದತ್ತೂರದಲ್ಲಿ ಒಂದು ಬಗೆ: ದಿಎಜಾಲಯಂ ಮೂಜು 
ರೂಪ. [ಹೊನ್ನು (ಆ ಪೊನ್‌) 4 ಅಂಬರ) | | ನೆಲೆಯ ಹೊನ್ನುಮ್ಮತದ ಕುಸುಮದಾಕಾರದಲ್ಲಿ . . . ಮೇವ ಮೇರುವಿನ ದಕ್ಷಿಣ 
ಹೊನ್ನಾಗರ (ನಾ). ಚಿನ್ನದ ನಗರ; ಲಂಕೆ: ಸಾಗರವ ದಾಂಟಿ ಹೊನ್ನಾಗರಕೆ! | ದಿಶಾಭಾಗ ಭಾರತಖಂಡದವನಿಯೊಪ್ಪುತ್ತಿಹುದು (ಗುರುಚಾ. ೧-೧೪). 
ಹಾಲ್‌ದ ರಾಘವನ ಬಂಟ ಹನುಮಂಗೆ ಕಚ್ಚುಟಿಯು ಹೋಗದೇಕೆಂದ (ಸರ್ವಜ. ಆ). 20 (ಹೊನ್ನು (< ಪೊನ್‌) 4 ಉಮ್ಮತ (ಆ ಉಮ್ಮತ್ತ)] 
(7 ಇಲ್ಲಿ ಛಂದಸ್ಸಿಗಾಗಿ "ಹೊನ್ನಗರ ' ಎಂಬುದನ್ನು "ಹೊನ್ನಾಗರ' ಎಂದು ಹೊನ್ನುಯ್ಯಲ್‌ "ಪೊನ್ನುಯ್ಮಲ್‌' ನೋ. 
ಮಾಡಿಕೊಳ್ಳಲಾಗಿದೆ] | ಹೊನ್ನುಹಾವಿಗೆ "ಪೊಂಬಾವುಗೆ' ನೋ. 
ಹೊನ್ನಾಯುಗ "ಪೊನ್ನಾಯುಗ' ನೋ. | (ಹೊನ್ನೆ "ಪೊನ್ನೆ' ನೋ. 


ಹೊನ್ನಾಯುಧ (ನಾ). ಚಿನ್ನದ ಹಿಡಿಕೆಯುಳ್ಳ ಆಯುಧ: ತೆಗೆಸಿದನು ಭಂಡಾರದಲಿ | |ಹೊನ್ನೆದೆಆೆ (ನಾ). ಒಂದು ಸ್ಥಳದ ಹೆಸರು: ಹೊನ್ನೆದೆಆೆ ಆಳಗನ ಹಳ್ಳ ಎತ್ತುರುಳಿ 
ಬಗೆಬಗೆಯ ವಸ್ತುವ ಸುಭಟರಿಗೆ ರುಗರುಗಿಪ ಹೂನ್ನಾಯುಧವ ನವರತ್ನಗಳ [25 ನರಿಗನ ಗಟ್ಟ ಮತ್ತರನಟ್‌ ನಿಬ್‌ಯಿಂಗಲು (ಎಕ.೪1. ತರೀಕೆ. ೬೭-೧೧; 688). 
ತೊಡಿಗೆಗಳ ಸುಗುಣಿಯರು ಮೊದಲಾದ ಪರಿವಾರಗಳಿಗಿತ್ತನು (ನಳಚ. ೯-೫೬). 1೫ ಇದು "ಹೂನ್ನೆಗೆಆ್‌ ' ಎಂಬುದರ ಅಪಲಿಖಿತವಿರಬಹುದು] 


[ಹೊನ್ನು (< ಪೊನ್‌)*-ಆಯುಧ। | ಹೊನ್ನೆಹೂಹುಲ್ಲು (ನಾ). ಒಂದು ಬಗೆಯ ಹುಲ್ಲು: (ಮರಿಗ ೨೮-೫೬೮). 
ಹೊನ್ನಾರತಿ (ನಾ). ಚಿನ್ನದ ತಟ್ಟೆಯಲ್ಲಿಟ್ಟು ಬೆಳಗುವ ಆರತಿ: ಹೊನ್ನಾರತಿಗಳಂ| | (ಹೊನ್ನೆ? 4 ಹ್ಮೂ (ಆ ಪ್ಲೂ)4 ಹುಲ್ಲು (ಆ ಪುಲ್‌) 
ತರತರದ ಪರಿಯಾಣಂಗಳಂ ನೀಡುವ ಸಮಯದಲ್ಲಿ (ಬಸಪು. ೧೨-೩೫). | |ಹೊನ್ನೊಡಲ (ನಾ). ಹಿರಣ್ಯಗರ್ಭ; ಬ್ರಹ್ಮ: ಹೊನ್ನೊಡಲನ ಪುತ್ರ ಕೇಳು 
[ಹೊನ್ನು (< ಪೊನ್‌)4 ಆರತಿ] |೨| ಖೇಚರದಿಂದಲೇನಾತ್ಮಜ ಬಂದ ಮನೆಗೆ ನಿನ್ನಿಂದೆ ಕೈಸಾರಿದುದು ನಿಶ್ಚಯವೆಂದು 
ಹೊನ್ನಾರಿ (ನಾ). ಒಂದು ಬಗೆಯ ಔಷಧೀಸಸ್ಕ : ಹೊನ್ನಾರಿಯ ಬೇರ ತಿಗಡು ! | ಬಿನ್ನಯಿಸಿದಳು ನಾರದಗೆ (ಮೋಹತ .೧೩-೭೬). 
ವಜ್ರನೀಲಿಯ ಸೊಪ್ಪು ಇವಂ ಚೂರ್ಣವಂ ಮಾಡಿ (ಎನು. ೨೦೦). " ಹೊನ್ನಾವರೆ' | [ಹೊನ್ನು(< ಪೊನ್‌) * ಒಡಲ್‌*- -ಅ] 
ಪರಾ. ಹೊನ್ನು (ಆ ಪೊನ್‌) + ಹೊನ್ನೊಡ್ಡಿಯಾಣ (ನಾ). ಚಿನ್ನದ ನಡುಕಟ್ಟು: ಎತ್ತಿದ ಭುಜಕೀರ್ತಿ 
ಹೊನ್ನಾರು (ನಾ). ಮುಂಗಾರಿನ ಮೊಟ್ಟಮೊದಲಿನ ಉಳುಮೆ; ಮೊದಲು ಹೊನ್ನೊಡ್ಡಿಯಾಣ ಸುಚಿತ್ತಗೊಪ್ಪಿದುವು ಶೋಭೆಯೊಳು (ಭರಚ. ೧೬-೧೬). 
ಕಟ್ಟುವ ಆರು : ಬುದ್ದೀ ಹೊನ್ನಾರು ಕಟ್ಟುವುದಕ್ಕೆ ದಿನ ಯಾವತ್ತು ಚಂದಾಗದೆ? | ೩5 [ಹೊನ್ನು (< ಪೊನ್‌) 4 ಒಡ್ಡಿಯಾಣ್ಮ ( ಆ ಒಡ್ಮಾಣ)] 
(ಹುಟ್ಟಿಹ.೬೧); ಹೊನ್ನಾರು ಕಟ್ಟುವ ಚರ್ಚೆ ಬಂತು (ನಮ್ಮೂರ. ೧೬೯). ಹೊನ್ನೊರಲು (ನಾ).ಬಂಗಾರದ ಒರಳು: ಬಾಲೆಯ ಕೊರಲು ಹೊನ್ನೊರಲು 
ಹೊನ್ನು (ಆ ಪೊನ್‌) 4 ಆರ್ಕು (ಆ ಆರ್ಕ್‌)) ಸುಸ್ವರ ಕಣೆ ಲೀಲೆಗತ್ತರಿ ಕುರುಳ್ಕೊಂಕು ಪಾಲಿರ್ದು ಕುಚ ಕೊಪ್ಪರಿಗೆ ನಿಟ್ಟೆಸಳ್ಗಣ್ಣಾಲೆಯ 
ಹೊನ್ನಾವರಿಕೆ (ನಾ). ೧. ಹಳದಿ ಹೂಗಳನ್ನು ಬಿಡುವ ಒಂದು ಬಗೆಯ ಗಿಡ; ಮನೆಗಳೊಪ್ಪಿದುವು (ಮೋಹತ . ೨-೫೦). 
ತಂಗಡಿಗಿಡ: ನದಿಯ ಗುಂಪ ತಾವರೆ ಬಲ್ಲುದಲ್ಲದೆ ತಡಿಯಲ್ಲಿದ್ದ ಹೊನ್ನಾವರಿಕೆ [ಹೊನ್ನು (< ಪೊನ್‌) 4 ಒರಲ್ಮು (ಆ ಒರಲ್‌,)) 
ಬಲ್ಲುದೆ ಅಯ್ಕೆ (ಮಹಾದೇ.ಬ.೩೬-೭೭)- ಪಿ. ಒಂದು ಬಗೆಯ ಎತ್ತರವಾದ ಮರ). |4 ಹೊನ್ನೊಆ "ಪೊನ್ನೊಟ್‌' ನೋ. 
(ಹೊನ್ನು (ಆ ಪೊನ್‌) 4 ಆವರಿಕೆ] ಹೊನ್ನೋಲೆ "ಪೊನ್ನೋಲೆ' ನೋ. 
ಹೊನ್ಮಾವರೆ (ನಾ) ಎ ಹೊನ್ನಾವರಿಕೆ" "" ಉಂಚನಪುಪಕೇ - ಹೊನ್ಹಾವರೆ'' ಹೊಪಳಿಕೆ (ನಾ). ಉಷ್ಣ ಅಥವಾ ಶಾಖವು ತಾಗಿ, ಚರ್ಮದ ಮೇಲುಂಟಾಗುವ 
(ಓಷಧಿ .೩೨). (ಹೊನ್ನು (< ಪೊನ್‌) 1 ಆವರೆ] ಬೊಬ್ಬೆ, - ಗುಳ್ಳೆ: ಕಾಲಿನ ಮೇಲೆ ಬಿಸಿನೀರು ಬಿದ್ದು ಕಾಲುಪೂರ್ತಿ ಹೊಪ್ಪಳಿಕೆ 
ಹೊನ್ನಾಳ (ನಾ). ಚಿನ್ನದ ಹಿಡಿ,- ಹಿಡಿಕೆ: ಮಿಸುನಿಯ ಕರು ತೊಟ್ಟನೆ ಹೊನ್ನಾಳದ ಯೆದ್ದಿದ್ದವು (ರೂಢಿ). (ಆ ಹೊಪ್ಪಳೆ] 


ಕೈದಂ ಪಿಡಿವಂದದಿನಮರ್ದವ್ಪಿ . . . ಕೂಡಿದರು (ಜಯಕಾ.೨-೫೩); ಲಲನೆಯಲ್ಲವರಿ |45 | ಹೊಪ್ಪಳಿಸು (ಕ್ರಿ). ೧. ತೀವ್ರವಾದ ಉಷ್ಣಬಾಧೆಯಿಂದ ಅಥವಾ ಬೆಂಕಿ, 
ರ್ದಂತಿಭ್ಮಕೇತುವಿಗೆಳಸಿ ಮಾಲೆಯನಿಕ್ಕಿದಳು ಉಳಿದ ಲೋಹವ ಬಿಟ್ಟು ಹೊನ್ನಾಳ ದಸಿ | ಬಿಸಿನೀರು ಮೊದಲಾದುವು ಚರ್ಮದ ಮೇಲೆ ಬಿದ್ದು ಬೊಬ್ಬೆಯೇಳು,- 


ಹೊಪ್ಪಳೆ ೮೯೯೧ ಹೊಮ್ಮುನುಡಿ 


ಗುಳ್ಳೆಯೇಳು: ಬೆನ್ನೊಣಗಿ ಚರ್ಮಂ ಹೊಪ್ಪಳಿಸಿ ಸೀಳ್ತು ಬೀಡೆ ನಾಡೆ ನೋಯಿಸಿ |!  |ಹೊಮ್ಮಿಗ "ಪೊಮ್ಮಿಗ' ನೋ. 
ನೀರಡಿಕೆ ನೆರೆದು (ಗಿರಿಕ೯-೨೭ವ); ಬಿಸಿಯ ಹುಡಿಯಿಂದ ಹೊಪ್ಪಳಿಸಿ ಪದತಳದ ರಕ್ತಂ | | ಹೊಮ್ಮಿಗಮ್‌ (ನಾ). ಹೊಂಬಣ್ಣದ ಜಿಂಕೆಮರಿ; ಕಾಂಚನಮೃಗದ ಮರಿ: 
ದಾರಿಯೊಳು ವ್ರಣದ ಚಳೆಯಗೊಡುವಂತೆ ನೆಆ ಸುರಿದೊಡಂ ಬಗೆಯದಾದಯ್ಯ | ಪಡೆದೊಡನಸ- ಹೊಮ್ಮಿಗಮಅಾ್‌ ಮುಸುಡಿನೊಳ್‌ ಮಡಶೃಂಗದೇಳ್ಲೆ ತತ್ಪರಡು 
ನೈತರುತಿರ್ದನು (ಸೋಮಚ.-4೪) . ೨. ಪದರಪದರವಾಗು; ಬಾಡಾ ಜಡಗಂಧರಹಿತ ಕೆಮ್ಮಾನ್ನಳೆಂದದಿ ಕಿಜುದೊಡೆ ಮೆಲ್‌ದುವು ಕುಮಾರತಿಯ (ಮೋಹತ. 
ಖರಕರತಾವದಿಂದವನಿ ಹೊಪ್ಪಳಿಸಿ (ದಶಕು. ೪-೨೨ ). [ಹೊಪ್ಪಳೆ + - ಇಸ್ಸು) 5 ೨೩-೧್‌). [ಹೊಮ್ಮಿಗ (< ಪೊಮ್ಮಿಗ) + ಮಲ್‌ 

ಹೊಪ್ಪಳೆ (ನಾ). ಉಷ್ಣತೆಯು ತಾಗಿ ಚರ್ಮದ ಮೇಲೇಳುವ ಗುಳ್ಳೆ; ಬೊಬ್ಬೆ: | | ಹೊಮ್ಮಿಗಾಜಿನ (ನಾ). ಚಿನ್ನದ ಬಣ್ಣದ ಜಿಂಕೆಯ ಚರ್ಮ: ಮದಗಜದ 


“ಸ್ಫೊಟಾ - ಹೊಪ್ಪಳೆ'' (ಕಾಶಕೃ.೨೫೩); ಚರ್ಮದ ಮೇಲೆ ವಿವಿಧಾಕಾರದ | ಮುತ್ತಿನೇಕಾವಳಿಯ ಹೊಮ್ಮಿಗಾಜಿನದ ಅವಕೆಯ ದಂತದ ಹದವಿಲ್ಲ ಬೆನ್ನ ಬತ್ತಳಿಕೆಗಳ 
ಹೊಪ್ಪಳೆಗಳೆದ್ದಿದ್ದವು (ಸುನರು. ೮6); ದೇಹದ ಯಾವ ಭಾಗವಾದರೂ ಬೆಂಕಿಯಿಂದ ಸುಟ್ಟು -.. ಜವ್ವನದ ಶಬರಿಯರು (ಹಚಕಾ. ೫-೪೭). |ಹೊಮ್ಮಿಗ (ಆ ಪೊಮ್ಮಿಗ )-- ಅಜಿನ) 
ಹೊಪ್ಪಳೆಗಳುಂಟಾದರೆ . . . ಹಸುರು ಅಗಸೀತೈಲವನ್ನು ಲೇಪಿಸಬೇಕು (ಬಚಿಕಿ. ೫೨). ಹೊಮ್ಮಿಟಿಲ (ನಾ).ಒಂದು ಬಗೆಯ ಗಂಧದ್ರವ್ಮ : ""ಚರ್ಮಕಸಾ-ಮಾದಿಗಾವರೆ, 


ದೇ. ॥ ತಮಿ. ಕೊಪ್ಪಳ, ಕೊಪ್ಪುಳ್‌, ಕೊಪ್ಪುಳ; ಮಲ. ಕೊಸ್ಪುಳ; ಗೊಂಡಿ . 
ಪೊಪ್ಪುಲ್‌./ ಸಂ.ಸ್ಫೋಟಕ]. |ಹೊಮ್ಮಿಣಿ "ಪೊಮ್ಮಿಣಿ' ನೋ. 
ಹೊಪ್ಪೆ (ನಾ). ಹಣ್ಣಿನ ಅಥವಾ ಕಾಯಿಯ ಹೋಳು : (೪. !?) |ಹೊಮ್ಮಿಸು "ಪೊಣ್ಮಿಸು' ನೋ. 
ಹೊಮ್ಮಂಚಗಾಆ (ನಾ). ಅಕ್ಕಸಾಲಿಗ: ಕಂಚಗಾಜರು ಕೈದುಗಾಅರು ಹೊಳೆವ | |ಹೊಮ್ಮಿಳಿ "ಪೊಮ್ಮಿಣಿ' ನೋ. 


10| ಹೊಮ್ಮಿಟಿಲ'' (ಓಷಭಿ. ೫೫). (ಹೊಂ (ಆ ಪೊನ್‌) “- ಮಿಟಿಲ (ಆ ಮಿಟಲಿ)] 


ಹೊಮ್ಮಂಚಗಾಆರು ಶಿಲ್ಪಿಗರು . . . ಪಾಂಚಾಳರಿರ್ದರಿಕ್ಕೆಲದಿ (ಮೋಹತೂ-೨೨). | |ಹೊಮ್ಮಿಜ್‌ (ಕ್ರಿ). (ದುಃಖ, ಸಂತೋಷ ಮುಂತಾದುವುಗಳ ಆಧಿಕ್ಕವನ್ನು 
"ಮಚ್ಚಗಾಅ' ಪರಾ. | 7 ಇದು "ಹೊಮ್ಮಚ್ಚಗಾಅ' ಎಂಬುದರ ಅಪಲಿಖಿತ) |15| ಸೂಚಿಸುವುದಕ್ಕಾಗಿ ಅಥವಾ ಪ್ರಕಟಿಸಲು) ಹೊಮ್ಮೆಂದು ಕೂಗು: ಅಲರಂಬ 
ಹೊಮ್ಮ ಚ್ಚು (ನಾ).ಕುದುರೆಯ ನಡಗೆಗಳಲ್ಲಿ ಒಂದು : ದಾಟು ದೀಟು ಹೊಳಹು | ಹೊತ್ತು ಹೊಮ್ಮಿಲ್‌ದು ಬಿಳ್ಲೆಳ್ಲು ನಿಜನಿಲಯಕ್ಕೆ ಬಂದು . . . ವಿರಹದಿಂದಾದ 


ಹೊಮ್ಮ ಚ್ಚುವೆಡೆಮೋಡಿ ಭವರಿ ಭಂಜನೆ ಅಳಿಲುಳಿತ ವರತರಹಮೆಂಬ ನವೀನ [ಪಾಠಾಂ. ವಸ್ಮೆಯೊಳ್‌ ಪೊರಳುತುಮಿರ್ದನು (ಸಮ್ಮಕ್‌. ೯-೧೩); ಖೇಟಕನೆಂಬ ಗಂಧರ್ವ ತೋಹಿನೊಳ್‌ 
ನವ] ಗತಿಗಳೊಳು ತನ್ನ ಮನಮ ಹಯದ ತನುಗತಿಗಳಾದಂತೆ ವಾಹಕವಿನ್ನಾಣಂಗಳಂ ನಿಂದೊಂದು ಹುಲ್ಲೆಯನೆಸಲು ನೊಂದು ಹೊಮ್ಮಿಆೌದೋಡಿ ಪಿಂದೈದಿ ಬರಲವನಂದು 
ತೋಟುತ (ವುಣ್ಗಾಸ್ತ ೭-೫೧ ವ). (9) | ಬಿದ್ದುದು ಮುನಿಯಿದಿರ (ಭೈರವೇ.೩-೧೪೩); ಎಆೌಯನಿದಿರೊಳಿಷ್ಟು ನಾಣ್ಣುತ ನಗುತ 
ಹೊಮ್ಮಣ್ಣು (ನಾ). ಚಿನ್ನದ ಹುಡಿ; ಚಿನ್ನದಿಂದ ಕೂಡಿದ ಮಣ್ಣು: ಈ ಮಿಸುಪ |20| ಹೊಮ್ಮಿಟ್‌ದಾಡುತಿರ್ದಳು ತರುಣಿ (ಭರಚ. ೮-೩೯). (ಹೊಮ್ಮ್‌ * ಇಟ್‌] 
ಹೊಮ್ಮಣ್ಣನಾದಡೆ ಕಾಮಿಪಡೆ ಕೆಲ ಹೇಜುಗಳನುದ್ದಾಮಮತಿ ನೀಂ ಕೊಂಡು ಹೋಗೆ | |ಹೊಮ್ಮ್ಮ್ಮು 'ಪೊಣ್ಮು' ನೋ. 
(ಬಸಪು ೨೩-೩೯). (ಹೊಂ (ಆ ಪೊನ್‌) 4- ಮಣ್ಣು (ಆ ಮಣ್‌)) ಹೊಮ್ಮ್ಮ್ನು "ಪೊಮ್ಮ್ಮು' ನೋ. 
ಹೊಮ್ಮತ್ತಿ (ನಾ). ಒಂದು ಬಗೆಯ ಮತ್ತಿಮರ: “'ಸರ್ಜಕ - ಹೊಮ್ಮತ್ತಿ'' | |ಹೊಮ್ಮುಗಳು "ಹೊಮ್ಮುಗುಳ್‌' ನೋ. 
(ಓವಧಿ. ೧೭೪). (ಹೊಂ ( ಪೊನ್‌) ಮತ್ತಿ (ಆ ಮಬ್ಡ್‌,)1 ಹೊಮ್ಮುಗುಳ್‌, ಹೊಮ್ಮುಗಳು, ಹೊಮ್ಮುಗುಳು (ನಾ).೧.ಚನ್ನದ ಮೊಗ್ಗು: 
ಹೊಮ್ಮರ (ನಾ). ಒಂದು ಬಗೆಯ ವೃಕ್ಷ : ಬೆಲ್ಲವತ್ತದ ಬೇರು, ನರುವಲದ ಬೇರು, |25 | "ಹೊಮ್ಮುಗುಳ್ಳಾಲೆ' ಪರಾ .೨. ಹಳದಿಯ ಬಣ್ಣದ ಹೂವುಗಳನ್ನು 
ಹೊಮ್ಮರದ ಬೇರು . . . ಕಷಾಯವಿಕ್ಕಿ ಕೊಡಲು ಶೀತಜ್ವರಂ ಕೆಡುಗುಂ "ಸಕವೈ.೬೬). | ಬಿಡುವ ಒಂದು ಬಗೆಯ ಔಷಧೀಸಸ್ಮ ಮತ್ತು ಅದರ ಬೇರು: ಬೆಳುಗಾರ 
[ಹೊಂ (ಪೊನ್‌) ? 4 ಮರ; | ಹೊಮ್ಮುಗುಳ್ಗಳ . . . ಮಧುವಿಂದೆ ಕಲಸಿ (ಜನವ. ೧೩-೪೬). ಹೊಮ್ಮುಗಳು: 
ಹೊಮ್ಮರಾಲ (ನಾ). ೧. ಚಿನ್ನದ ವರ್ಣದ ಹಂಸ. ೨. ಹಂಸವಾಹನ; | | ೨.ಮೆಣಸು ಹೊಮ್ಮುಗಳ ಬೇರು ಇವೆರಡನೂ ಕೂಡಿಸಿ ನೀರಿಂದ ಅರೆದು ನೊಣ ಕಚ್ಚಿದ 
ಬ್ರಹ್ಮ: ಕರ್ಮದಿಂದವೆ ಹರನು ಚರ್ಮವನು ತಾನುಟ್ಟ ಹೊಮ್ಮರಾಲನಜನಾದ | 
ಗೋವಿಂದನೆಮ್ಮೆಯನು ಕಾದ (ಸರ್ವಜ.೮೪೪). [ಹೊಂ (ಆ ಪೊನ್‌) 4 ಮರಾಲ] |30 
ಹೊಮ್ಮರೆ 'ಪೊಮ್ಮರೆ' ನೋ. | 
ಹೊಮ್ಮಳೆ "ಪೊಮ್ಮಟ್‌' ನೋ. 
ಹೊಮ್ಮಳೆಗಳೆ (ಕ್ರಿ).ಚಿನ್ನದ ಮಳೆಯನ್ನು ಸುರಿಸು; ಸುವರ್ಣವೃಷ್ಟಿಯನ್ನು | 
ಮಾಡು: ದುಸ್ತರಗೀತ ಶಬ್ದವ ಕೊಂಬ ಪಾತ್ರಸಮಸ್ತ ವಿದ್ವಜ್ಜನರಿಂಗೆ ಹಸ್ತದಿ ಹೊಮ್ಮಳೆ | 
ಗೆಟೆದನು ಯಾದವಮಸ್ತಕಮಣಿ ಕೃಷ್ಣನೊಲಿದು (ಮೋಹತ . ೧೫-೨೯). [35 (ಕವ. ೧೦೯). [ಹೊಂ (< ಪೊನ್‌) 4 ಮುಗುಳ್‌) 
(ಹೊಮ್ಮಳೆ (ಆ ಪೊಮ್ಮಲ್‌)4 ಕಲೆ, | [ಹೊಮ್ಮುಗುಳು "ಹೊಮ್ಮುಗುಳ್‌' ನೋ. 
ಹೊಮ್ಮಾಡ (ನಾ).ಚಿನ್ನದ ವಿಮಾನ : ಹೊಮ್ಮಾಡದಲಿ ರಜತಾಚಲಕೆ ಕಾಯಂವರಸಿ | |ಹೊಮ್ಮುಗುಳ್ಮಾಲೆ (ನಾ). ಚಿನ್ನದ ಮೊಗ್ಗುಗಳಿರುವ ಸರ,- ಹಾರ: 


| ಠಾಎಗೆ ಹಚ್ಚಲು ಅದರ ವಿಷ ಶಮನವಹುದು (ವೈದ್ಮಸಾ. 1,೨೨೨); ಹೊಮ್ಮುಗಳು ಇದಂ 
| ನಿಂಬೇಹುಳಿಯಲ್ಲಿ ತೇದು ತೊಡೆಯಲು ಬಾಯಬಸಲೆ(?) ಮಾಣ್ಣುಂ (ವಿವೈಎ. ೮). 
| ಹೊಮ್ಮುಗುಳು: ೨. ""ವಸುಜಾಲಕಂ ಹೊಮ್ಮುಗುಳು'' (ಮಂಗರಾ. ೪೨-೩೯); 
| ಹೊಮ್ಮುಗುಳಿನ(ಪಾಕಾಂ.ಯ| ಪಂಚಾಂಗಸಮೇತಂ ಕಟುತ್ರಿಕಮಂ ತತ್ಸಂಚಿತ 
\ 
| 
I 
| 


ಚೂರ್ಣಮನೂದುಗೆ ಸಂಚಳನಾಸಿಕದೊಳಹಿವಿಷಾಪಹಮಕ್ಕುಂ (ಬದುದ. ಎ-೪ಕ); 
ಹೊಮ್ಮುಗುಳು, ವಿಷ್ಣುಕ್ರಾಂತಿ ಸಹ ಕಷಾಯವಿಕ್ಕಿ . . . ತೆಗೆದುಕೊಳ್ಳಲು ಜ್ವರಂ ಮಾಣ್ಗುಂ 


ನಡೆದಣುಮೂರ್ತಿಯರ ಬಂಟ (ಬಸಪು. ೨೭-೬). (ಆ ಪೊಮ್ಮಾಡ। ಪೊಮ್ಮಡಿ ಬೆಳ್ಳಿಯ ಪೂಮಾಲೆ ಮಿಸುನಿಯ ಹೊಮ್ಮುಗುಳ್ಳಾಲೆಯ ನಿನ್ನ ತಮ್ಮಂದಿರೇನು 
ಹೊಮ್ಮಿ (ನಾ). ರಥದ ಒಂದು ಭಾಗ: ವಜ್ರದ ಘಾಲಿಗೆ ವಜ್ರದ ಚಿಂಕಿಲು ವಜ್ರದ ಕಳುಹಿದರೊ (ಭರಚ. ೧೦-೭). (ಹೊಮ್ಮುಗುಳು + ಮಾಲೆ) 
ನೊಗ ಹೊಮ್ಮಿಗಳು ವಜ್ರದಾಯುಧನ ವಾಹನದಂತೆ ವಾಜಿಯು (ದೇವಾಂಪ.೩-೧೭೯). |40 |ಹೊಮ್ಮುಗೆ (ನಾ).ಅಭಿವೃದ್ದಿ; ಏಳಿಗೆ: ಹೊಸಹೊಸತು ಕಣ್ಣಾಗಿ, ಬಳಕಾಗಿ, 
[?] | ಬೆಳೆಯಾಗಿ ಕೂಡುತಿಹ ಕನ್ನಡದ ಹೊಮ್ಮುಗೆಯ ಕಾವಾಗಿ . . . ಬಾಳು ಎಲೆ ಬಾವುಟ! 
ಹೊಮ್ಮಿಂಚು (ನಾ). ಹೊಂಬಣ್ಣದ ಮಿಂಚು: ಕೆಮ್ಮಿಂಚು ಹೊಮ್ಮಿಂಚು (ಹೊಂಗಳು. ೨೪-೨೩). [ಹೊಮ್ಮ್ಮು (< ಪೊಮ್ಮು )+ -ಗೆ] 


ಕುಡುಮಿಂಚು ಕುಡಿಮಿಂಚು ಗೆರೆಬೆಳ್ಳಿಮಿಂಚುಗಳ ಗೊಂಚಲ್ಗಳೆತ್ತಲುಂ ... ರಂಜಿಸಿದುವು | |ಹೊಮ್ಮೂಡಿ "ಪೊನ್ನುಡಿ' ನೋ. 

(ಚಿತ್ರಾಂಗ... ೪ಆ-೧೩೨೩); ಬಾನ ಬರಸಿಡಿಲಲ್ಲಿ ಕಮ್ಮಿಂಚು ಹೊಮ್ಮಿಂಚು ಅಬ್ಬ! ವಜ್ರದ ಹೊಮ್ಮುನುಡಿ (ಕ್ರಿ). ಜಂಬದ ಮಾತನ್ನಾಡು; ಸೊಕ್ಕಿನ ಮಾತನ್ನಾಡು: ಈ 

ಮಿಂಚು, ನೇತ್ರಪಲ್ಲವಿಯ ಈ ತಂತ್ರ ಬಲ್ಲವರಾರು? (ಸೂರ್ಯಪಾ. ೧೧೧-೧). ಮಾತುಗಳ್ಳಾವತ್ತು ನೀನು ಯೋಚಿಸಿ ಹೊಮ್ಮುನುಡಿಯದೆ ಯಮ್ಮ ರಮಣಿಯ ಬಿಟ್ಟು 
[ಹೊಂ (< ಪೊನ್‌) *- ಮಿಂಚ್ಕು] ಗೆ ಆ ಕಡೆಗೆ ಸಾರೋ (ದುತ್ಕಾಕ. ೪೬). [ಹೊಮ್ಮುು (ಆ ಪೊಮ್ಮು ) * ನುಡಿ] 


45 


೮೯೯೨ 


5 


ಹೊಮ್ಮೂಡಿಗೆ 


ಹೊಮ್ಮೂಡಿಗೆ "ಪೊಮ್ಮೂಡಿಗೆ' ನೋ. 

ಹೊಮ್ಮಗ (ನಾ). ಕಾಂಚನಮೃಗ; ಸುವರ್ಣಮೃಗ: ಹೊಮ್ಮಗವೆತ್ತ ವಾನರರ 
ಸೇರುಪಡಿ ತಾನೆತ್ತ ದೈವಪ್ರೇರಣೆಯದೈೆ ಸಲ್ಲದಿದು (ತೂರರಾ. ೬-೫೧-೮೪). "ಹೊಮ್ಮಿಗ'” 
ಪರಾ. ।ಹೊಂ (ಆ ಪೊನ್‌) 4 ಮೃಗ 

ಹೊಮ್ಮೇಳ (ನಾ).ಚಿನ್ನದಿಂದ ಕೂಡಿದುದು; ಸ್ವರ್ಣಖಚತವಾದುದು: 
ಹೊಂಗಂಟೆ ಹೊಮ್ಮೇಳದ ಕಠಾರಿಗಳು . . . ಬೇಡರಿಮ್ಮೆಯ್ಕೊಳೊದವಿತೊಗ್ಗಿನಲಿ 

(ಹೊಂ (< ಪೊನ್‌) 3- ಮೇಳ (ಎ ಮೇಲ)) 

ಹೊಮ್ಮೇಖು (ಕ್ರಿ).ಉತ್ಸಾಹ ಅಧಿಕವಾಗು: ಹೊಗರೇಜೌ ಚೂಪು! 
ಹಾಡುವಳಾಕೆ ( ಭರಚ. ೧೧-೪೬). ।ಹೊಮ್ಮ್ಮು (< ಪೊಮ್ಮು, + ಏಜು (ಆ ಏಯ್‌್‌,)] | 

ಹೊಮ್ಮೊನೆ (ನಾ). ಹೊಂಬಣ್ಣದ ತುದಿ,- ಕೊನೆ: ಹಸುರಂಗಿಯು ಮೊಗ್ಗೆಯ |10 
ಮೈಮುಚ್ಚಿ ತುದಿಮೊಗದಾ ಹೊಮ್ಮೊನೆಯನೆ ಬಿಚ್ಚಿ ಮೆರೆವೊಲೆ, ಹಸಿಹೊದಿಕೆಯು 
ಮೈಹೊಚ್ಚಿ ಮೆರೆದಿದೆ ಮಗುಮೊಗದಿನಿವಾಯಿ! (ಕೋಗಿಲೆ. ೫೬-೧೪). 

[ಹೊಂ (< ಪೊನ್‌) -ಮೊನೆ) 

ಹೊಯ್‌, "ಪೊಯ್‌,' ನೋ. 

ಹೊಯ್‌ "ಪೊಯ್ಮ್‌' ನೋ. | 

ಹೊಯ್‌ "ಪೊಯ್ಕ್‌' ನೋ. | 

| 


[ 
(ಮೋಹತ. ೧೯-೧೧). | 


15 


ಹೊಯ್‌ಕಯ್‌ "ಹೊಯ್ಕ್ಯೈ' ನೋ. 
ಹೊಯ್‌ಕಯ್ಯಿ "ಹೊಯ್ಯ್ಯೈ' ನೋ. 
ಹೊಯ್‌ಕ್ಕೆ "ಹೊಯ್ಕೈ' ನೋ. 
ಹೊಯಲು "'ಪೊಯಲ್‌' ನೋ. 
ಹೊಯಸಣ “ಪೊಯ್ಸಳ' ನೋ. 
ಹೊಯಸಳ "ಪೊಯ್ಸಳ' ನೋ. 
ಹೊಯಿ, "ಪೊಯ್‌,' ನೋ. 
ಹೊಯ್ಕಿ `ಪೊಯ್ಮ್‌' ನೋ. 
ಹೊಯಿಕಯ್‌ 'ಹೊಯ್ಕೈ' ನೋ. 
ಹೊಯಿಕುಟ್ಟು (ನಾ). ಕಾದಾಟ; ಯುದ್ಧ; ಹೋರಾಟ: ಮಸಣಿತಂಮ್ಮನ ಮಗ 
ವೀರಮಸಣನು ಹೊಯಿದು ಹೊಯಿಕುಟ್ಟಾಡಿ ಉಭಯ ಬಿಲ್ಲಣಿ ಬಹರಿಯಯೇಲ್‌ದ 
ಕುದುರೆಯನುಮಿಖಿದ ಕಾಲಾಳನು ತಿವಿದು ಸುರಲೋಕಪ್ರಾಪ್ತನಾದನು (ಎಕ. | 
ಚಿಕ್ಕಮ .೩೬-೧೦; 1292). (ಹೊಯಿ, (ಆ ಪೊಯ್‌,) 3” ಕುಟ್ಟು] | 
ಹೊಯಿಕೆಯ್‌, "ಹೊಯ್ಕೈ' ನೋ. | 
ಹೊಯಿಕೆಯ್‌, (ನಾ). ಎರಕ ಹೊಯ್ಕುವಿಕೆ: (8). 
[ಹೊಯ್ಮಿ (« ಪೊಯ್ಶ್‌) 4 ಕೆಯ್ಮ್‌ ?1 | 
| 


30 


ಹೊಯಿಕ್ಕೆ "ಹೊಯ್ಕೈ' ನೋ. 
ಹೊಯಿಗಡುಬು "ಹೊಯ್ದಡುಬು' ನೋ. 
ಹೊಯಿಗಲ, ಹೊಯಿಗಿಲ (ನಾ). ೧. ಒಂದು ಬಗೆಯ ಭಕ್ಷ್ಯ: “ತುಪ್ಪ|35 
ಹಾಲೆರಡಜಲಿ ತಾಳಿಸಿದ ಹೊಯಿಗಲ (ಪಾಶಾಂ.ಯ್ಲಲಿ ನಿಲ)ವು ಕ್ಷೀರಸಂ ಕೀಲಸಾಖ್ಯಂ'' 
(ಮಂಗರಾ. ೬೪-೩); ಹೊಯ್ದಿರಿಸಿದ ಹೊಯಿಗೆಲದಂತೆ ಬೋಗಿಸಿಹೆನೆಂದಡೆ ಕತ್ಯತ್ವವಿಲ್ಲ 
(ಮೋಳಿಮಾ. ೧೯೩-೭೨೬). ಹೊಯಿಗಿಲ: ೨. (?) : ಬೀಜ ಹುಟ್ಟುವ ತತ್ಕಾಲವೆಂತೆಂದಡೆ 
ಹೊಯ್ದ್ತಿದ್ದ ಹೊಯಿಗಿ!ಪಾಠಾಂ.ನಿ1ಲದಲ್ಲಿಯೆ ಬೇರು ಬಿಟ್ಟು ಸಸಿ ಬೆಳೆದು ಎಲೆ ನೀಡಿ ಫಲ 
(7) “| 
|| 


ಬೆಳೆದುದುಂಟೆ (ಸಕವ.ಕ. ॥1.೫ತ೪-೧೫೬೯). 
ಹೊಯಿಗಿಲ “ಹೊಯಿಗಲ' ನೋ. 
ಹೊಯಿಗೆ, (ನಾ). ಕಾಯಿಸಿದ ಲೋಹದ ದ್ರವವನ್ನು ಅಚ್ಚಿಗೆ ಎರೆದುದು,-- 
ಎರಕಕ್ಕೆ ಹಾಕಿದುದು: ಗೋಕಾವಿಯಲ್ಲಿ ಸಮಯಿ, ಪಂಚಪಾತ್ರೆ ಮುಂತಾದ | 
ಹೊಯಿಗೆಯ ಪಾತ್ರೆಗಳು ಸರಸಾಗಿ ಹುಟ್ಟುತ್ತವೆ (ಕಬಾಗೆ. ೩೧೨). | 
[ಹೊಯ್ಕ (ಆ ಪೊಯ್ಮ್‌)-- -ಗೆ) ಜ್‌ 45 


ಕ 


ಹೊಯಿಗೆ, ಹೊಯ್ಲೆ (ನಾ). ಮರಳು; ಉಸುಕು; ಉಸುಬು: ಮನೆಯ ಹಿಂದಿನ 


ಹೊಯ್ಕೆ 


ಕ್ರ 


ಹೊಯಿಗೆದಿನ್ನೆ ಕಳೆದರೆ ವಿಶಾಲವಾದ ಬೆಟ್ಟು ಬರುತ್ತದೆ (ಮರಮ. ೨೪); ಮಂಗಳೂರ 
ಕಡೆಯ ಸಮುದ್ರತೀರದಲ್ಲಿ ಹೊಯಿಗೆ, ಹಾಯಿ, ಬಹು ಸಾಮಾನ್ಯವಾಗಿ ಕೇಳಬರುವ ಪದ 
(ನಮ್ಮನು. ೧೯೯); ಹೊಯಿಗೇಲಿ ಬರೆದು ಉಡೀಲಿ ಹಾಕಿಕೊಂಡ ಹಾಗೆ (ಗಾದ). ಹೊಯ್ದೆ : 
ಹೊಯ್ಲೆಯಲ್ಲಿ ಒದ್ದಾಡಿ ಅವನ ಕೈಕಾಲೆಲ್ಲಾ ಧೂಳಿನಿಂದ ತುಂಬಿತ್ತು (ಪತಂಗ. ೪೩). 
ಹೊಯಿಗೆಕೊತ್ತಳ ಎ. ಮರಳಿನ ಕೋಟೆ: ಬನ್ನಿರೋ ಬನ್ನಿ ತೆರೆತೆರೆಯಾಗಿ ಭೋರ್ಗ 
ರದು ನುಗ್ಗಿ ಕೊಚ್ಚಿರಿ ಹೊಯಿಗೆಕೊತ್ತಳಗಳ (ನಡೆಬಂ. ೬೪-೧೫). ಹೊಯ್ಗೆ ಹಿಡಿಯಿಸು ಎ 
(ವಿದ್ಯಾಭ್ಮಾಸದ ಪ್ರಾರಂಭದಲ್ಲಿ) ಮರಳಿನ ಮೇಲೆ ಅಕ್ಷರವನ್ನು ಬರೆಯಿಸು; 
ಓನಾಮ ಹಾಕಿಸು: ಐದು ವರ್ಷ ತುಂಬಿ ಪ್ರಾಪ್ತವಾಗುವ ವಿದ್ಯಾದಶಮಿಯ ದಿನದಲ್ಲಿ 
ಹುಡುಗರಿಗೆ "ಹೊಯ್ಲೆ ಹಿಡಿಯಿಸುವ' ಎಂದರೆ - ಕೈಹಿಡಿದು ಮರಳಿನಲ್ಲಿ ಬಳ್ಳಿ ಬರೆಯಿಸುವ 
ವಿದ್ಕಾರಂಭವನ್ನು ಮಾಡಿಸುತ್ತಾರೆ (ಕನ್ನಇ. ೧೨೪). (೧ ತುಳು. ಪೊಯ್ಯ। 


ಹೊಯಿತ "ಹೊಯ್ತ]' ನೋ. 

| ಹೊಯಿಲ್‌ “ಪೊಯಿಲ್‌' ನೋ. 

|ಹೊಯಿಲು, "ಪೊಯಿಲ್‌' ನೋ. 

ಹೊಯುಲ್ಕು (ನಾ). (ಸೂಸಿದಂತೆ) ಹರಡಿರುವಿಕೆ , - ಹಬ್ಬಿರುವಿಕೆ: ಕಾಣರುಳಿದವ 


ರೀತನೊಬ್ಬನ ಕಾಣಿಕೆಗೆ ಕೌತುಕವ ಕಜ್‌ದನು ಶೋಣಿತಾಮಲಬಹಳತೇಜದ ಹೊದ 
ಹೊಯಿಲಿನಲಿ (ಕುವ್ಮಾಭೀ. ೩-೬೬). 
(ಹೊಯ್ಲಿ (ಆ ಪೊಯ್ಮ್‌) + - ಅಲು (< - ಅಲ್ಕ್‌)] 


ಹೊಯಿಸಣ "ಪೊಯ್ಸಳ' ನೋ. 
[ಹೊಯಿಸಳ "ಪೊಯ್ಸಳ' ನೋ. 
20 | ಹೊಯಿಸ್ಸು "ಪೊಯಿಸು' ನೋ. 
ಹೊಯಿಸ್ಕು (ಕ್ರಿ). ಹೊಯ್ಯುವಂತೆ ಮಾಡು; ಸುರಿಸು: ಗುರುಹಿರಿಯರ 


ನಿಂದೆಯಿಲ್ಲಿ ಬಾಯೊಳೆಜ್‌ದು ಸೀಸವ ಕಾಸಿ ಹೊಯಿಸುವರಲ್ಲಿ (ಪುರಂದ. ೨-೩೯-೧). 
"ಪೊಯ್ಸ್ಸ' ಪರಾ. (ಹೊಯ್ಕ್‌ (ಆ ಪೊಯ್ಶ್‌) 4 - ಇಸ್ಕು) 


ಹೊಯಿಸೆಂಡು "ಪೊಯ್ಸೆಂಡು' ನೋ. 
25| ಹೊಯ್ಯ (ನಾ). (ಉಕ) ಬಡಿವಾರ; ಒಣಜಂಬದ ಮಾತು: ಇಂಥಾ ಹೊಯ್ಯದ 


ಮಾತು ನಾ ಎಲ್ಲಿ ಕೇಳಿಲ್ಲವ್ವ (ಇಸರ್ಗ. ೩೪೮); ನನ್ಮುಂದ ಹೇಳಬ್ಮಾಡ ಇಂಥಾ ಹೊಯ್ಕಾ 
(ಕನ್ನಚಾ. ೫೯). (ಹೊಯ್‌, (< ಪೊಯ್‌,) ಡನ ಕೃ] 


ಹೊಯ್ಯಂಬಿ (ನಾ). (ಜನಸಮೂಹವನ್ನು) ನಿಯಂತ್ರಿಸುವ ದಂಡ ಮತ್ತು ಆ 


ದಂಡವನ್ನು ಹಿಡಿದವನು: ಸಂದಣಿಸಿ ನೃಪರಾಣಿವಾಸದ ಗೊಂದಣದ 
ದಂಡಿಗೆಗಳಿಳಿದವು ಮುಂದೆ ಹೊಯಂಬಿ[ಪಾಕಾಂ.ಕೈಗಂಬಿ)ಗಳ ಚೋಡಿಯ 
ಜನಪಲಾಯನದಔದಿಡ (ಐವ್ಮಾಆ . ೭-೧೬). [ಹೊಯ್‌ (ಆ ಪೊಯ್‌,) *- ಕಂಬಿ) 


ಹೊಯ್ಕಯ್‌ "ಹೊಯ್ಕೈ' ನೋ. 
ಹೊಯ್ಕೆ, ಹೊಯ್‌ಕಯ್‌, ಹೊಯ್‌ಕಯ್ಕಿ, ಹೊಯ್‌ಕ್ಕೆ, ಹೊಯಿಕಯ್‌. 


ಹೊಯಿಕೆಯ್‌,, ಹೊಯಿಕ್ಕೆ, ಹೊಯ್ಯಯ್‌ (ನಾ). ೧. ಎಣೆ; ಸರಿಸಮಾನ; 
ಸಾಟಿ: "ಪಡಿ ದೊರೆ. . . ಹೊಯ್ಕೆ, ಹೋಟೆಯು ಸಂಗಡಮುಂ ಪಲ್‌ ಚೋಳಿ 
ಬುಧರಿನಕ್ಕುಂ ಸಮನುಂ'' (ಕಎಕಂ. ೧೩೬); ಸತ್ಯಸಾಹಿತ್ಯಗುಣಗಾಂಬೀರ್ಯವಿಸ್ತರಂ ಆ 
ಪ್ರವರಸೇನರಾಜಂಗೆ ಹೊಯ್ಕೆ ಯೆ (ಪಾಳಾಂ. ಹೊಯಿಕಯ್ಕೆ)ನಿಸಿ ವಿಪ್ರನೊಪ್ಪುವನಾ ಪುರಕ್ಕೆ 
ಧನಪತಿಯೆನಿಸಿ (ನುಲುರ. ಹ. ೧೬೩-೪). ೨. ಸಮಾನವಾದ ವ್ಯಕ್ತಿ; ಸರಿಸಾಟಿಯಾದ 
ವ್ಯಕ್ತಿ: ಕಡುಚಲುವಿಕೆಯೊಳಚ್ಚರಿಯರಿಗೆ ಹೊಯ್ಕೈಗಳೆನಿಸುವ ತರಳನಯನೆಯರೊಪ್ಪಿದರು 
ಕರ್ಣಾಟವನಿತೆಯರು (ಕುವ್ಮಾಉ.ಓರಿಇ.೮-೫೦). ೩. ಸ್ಪರ್ಧೆ; ಪೈಪೋಟಿ :ಹಗೆಗಳಲ್ಲಿಯ 
ಇತ್ತಂಡಕ್ಕೂ ಹೊಯ್ಕೆಯಾಗಿ, ಎರಡೂ ನಾಮಾವಶೇಷವಾದಂತೆಯೆ ಆಯಿತು 
(ಹಗಲಿ. ೩).ಹೊಯ್‌ಕಯ್‌: ೧. ಕುರುಸಭೆಯು ವೈಭವದಲ್ಲಿ ಪಾಂಡವಸಭೆಗೆ 
ಹೊಯ್‌ಕಯ್‌ ಆಗಿ ಪರಿಶೋಭಿಸುತ್ತಿತ್ತು (ರಾಜೂ. ಊ).ಹೊಯ್‌ಕಯ್ಯ: ೧. 
ಕಾವ್ಮಕಲಾದೃಪ್ಟಿಯಿಂದ ಪಂಪಭಾರತಕ್ಕೆ ಹೊಯ್‌ಕಯ್ಕಾಗಿ ನಿಲ್ಲಲಾರದು ಆತನ 
ಆದಿಪುರಾಣ ಬಹುಎಷಯಗಳಲ್ಲಿ (ಕಸಾಚ. ೯೨). ಹೊಯ್‌ ಕೈ: ೧. ತನಗೆ ಹೊಯ್‌ಕ್ಕೆ 
(ಪಾಠಾಂ.ಹೊಯ್ಕೆ |ಯಪ್ಪ ಭೂಭುಜರನೋಲ್ಕೆಸಿ ಧನವನಾರ್ಜಿಸಿ ಸೆಆೆಯ ಬಿಡಿಸುವನೆಮ್ಮ 


ಹೊಯ್ಸಡುಬು ೮೯೯೩ ಹೊಯ್ದಾಲು 


ಜನಪನು (ಹಚಕಾ.೧೨-೪೭): ಸುರಪನ ಗಜದ ಹೊಯ್‌ ಕ್ಕೆಯಾನೆ ಹೆಣಗಿತು ಭೀಮಸೇನ | 
ನಲಿ (ಐವ್ಮಾದ್ರೋ. ೩-೩೪); ನಿಮ್ಮ ಮುತ್ತಯ ದಶರಥನು ಮಾಡಿದ ಮಹಾಧ್ಯರದೆಸಕಕಿದು | ಹೊಯ್ನಾರು "ಪೊಯ್ನಾರ್‌' ನೋ 

ಹೊಯ್‌ಕೈಯೆನಲು ಮಾಡಿದನು ಸತ್ಯೃತುವ (ತೊರರಾ .೧-೧೨-೨೭); ಸಾರ್ವಜನಿಕ ಹೊಯ್ಮಳೆ (ನಾ). (ಧಾರಾಕಾರವಾಗಿ) ಸುರಿಯುವ ಮಳೆ: ಸ್ವಲ್ಪ ಕಾಲ 
ರೊಂದಿಗೆ ಸರಕಾರವೂ ಹೊಯ್‌ಕ್ಕೆಯಾಗಿ, ಕ್ಷಾಮನಿವಾರಣೆಗಾಗಿ ದುಡಿದಿದ್ದರೆ | ವಿರಮಿಸಿದ್ದೆ ಮಳೆಗಾಲದ ಹೊಯ್ಮಳೆ ಮತ್ತೆ ಸುರಿಯತೊಡಗಿದಾಗ ಗುತ್ತಿ ಎದ್ದು ಹೊರಟನು 
ಬರಗಾಲದ ಬೇಗೆಯಿಂದ ಜನರಿಗೆ ಮುಕ್ತಿ ದೊರೆಯುತ್ತಿತ್ತೋ ಏನೋ (ಎದ್ಮಾರ. ೧೪೯). | 5 | (ಮಲಮ. ೫೭೬). [ಹೊಯ್ಸ್‌ (ಆ ಪೊಯ್ಮ್‌) 4 ಮಳೆ («ಆ ಮಟ್‌)) 


ಹೊಯಿಕಯ್‌: ೧. ನುಡಿ ಹೊಯಿಕಯ್ಕಿ xxx ಕಲಿತನಕ್ಕೆಂಬಂತು (ಮರ. ೧೩೭, | |ಹೊಯ್ಮಾಲಿ "ಹೊಯ್ಮಾಲೆ' ನೋ. 


ಹೊಯ್ದು "ಪೊಯ್ಮ್‌' ಪರಾ. 


೨೬-೨೯: 1196). ಹೊಯಿಕೆಯ್‌ : (6). ಹೊಯಿಕ್ಕೆ : ೧. ಇವರಲುವರ ಕೂಡಿ 
ಹೊಯಿಕ್ಕೆಯಾಗಿಪ್ಪವನ ಕಂಡು (ಶೂನ್ಮಸಂ ೨೮೪-೬೮೦); ವರರೂಪಿನೊಳು ರತಿಗೆ ಹೊಣಕೆ 
ಸೌಭಾಗ್ಯದೊಳು ಸಿರಿಗೆ ಹೊಯಿಕ್ಕೆ . . . ಎನಿಸಿ ಮೆಜ್‌ವಳು ಹರಿಶ್ಚಂದ್ರನೃಪನರಸಿ (ಹಚಕಾ. 
೧-೪೪). ಹೊಯ್ಯಯ್‌: ೧.""ಸರಿ ದೊರೆ. . . ಹೊಯ್ಯ (ಪಾಠಾ.ಯೈ!ಯ್‌, 

ನಟಿ, ಸಂಗಡಂ.- ಈ ೧೮ ಸಮಾನಕ್ಕೆ ಪೆಸರ್‌''(ಕಶಸಾ. ೫೯-೨೯೧); ಗಂಗೆಗೆ | 
ಪವಿತ್ರತೆಯೊಳೆಣೆಮಿಗಿಲರುಂಧತಿಗೆ ಹೊಯ್ಯಯ್‌ ಪತಿವ್ರತದೊಳ್‌ (ಪದ್ಮರಾ. ೫-೭೯). 

(ಹೊಯ್‌ («ಎ ಪೊಯ್‌,) ೬ಕ್ಕೆ (ಇ ಕೆಯ್ಮ್‌)] 
ಹೊಯ್ಸಡುಬು,ಹುಯಿಗಡುಬು,ಹುಯ್ಗಡುಬು (ನಾ). ೧. (ಹೂರಣ ಅಥವಾ 

ಮಸಾಲೆಯನ್ನು ಕಣಕದ ಹಾಳೆಯಲ್ಲಿಟ್ಟು) ಇಡ್ಲಿಯಂತೆ ಹಬೆಯಲ್ಲಿ ಬೇಯಿಸಿ | 15 
ಮಾಡುವ ಒಂದು ಬಗೆಯ ಸಿಹಿ ಅಥವಾ ಖಾರದ ಭಕ್ಷ. ೨. ಹುದುಗನ್ನು 
ತಟ್ಟೆಯಲ್ಲಿ ಹೊಯ್ದು ಆವಿಯಲ್ಲಿ ಬೇಯಿಸಿ ಮಾಡುವ ಇಡ್ಲಿ; ತಟ್ಟೆ ಇಡ್ಲಿ: 
ಅಡುಗೂಳವರ್‌ ದೋಸೆ ಕಜ್ಜಾಯ ರೊಟ್ಟಿ ಹೊಯ್ಸಡು (ಪಾಠಾಂ. ಹೊಯಿಗಡು] 
ಬತಿರಸಂಗಳುಪ್ಪಿನಕಾಯಿ . . . ಮಾಜುವರ್‌ ಬರುತಿರ್ದರು (ಚಿಬಪು. ೪೭-೪೨ 
ಹುಯಿಗಡುಬು: ೨. ಬಿಳಿಗಣಜಲಬೇರಂ ನೆಳಲಲ್ಲಿ ಒಣಗಿಸಿ . . . ಹುಯಿಗಡುಬ |20 
ಬೇಯಿಸುವಂತೆ ಬೇಯಿಸಿ (ಸಠವೈ. ೧೩೪). ಹುಯ್ಗಡುಬು: ೨. ಅವರು ಹುಯ್ದಡುಬು 


| 
| 
ಮಾಡುವುದರಲ್ಲಿ ಎತ್ತಿದ ಕೈ (ರೂಢಿ). 
| 


ಚ 
| 
| 
| 


[ಹೊಯ್ಕ್‌ (ಆ ಪೊಯ್ಸ್‌) 4" ಕಡುಬು (ಆ ಕಡುಂಬು)) 

ಹೊಯ್ಲುಳ್‌, ಹೋಗುಳು (ನಾ). ಹೊಡೆತ; ಏಟು; ಪ್ರಹಾರ: ಬರಬರಲು 
ರಿಪುಭಟನ ಹೊಯ್ದುಳ ಧರಧುರಕೆ ಕಲಿ ಸಾತ್ಯಕಿಯ ತರಹರಣೆ ತಗ್ಗಿತು (ಕುವ್ಮಾದ್ರೋ. 
೧೪-೧೦); ಆಮರಾಳಿ ಹೊಗಳಲು ಹೊಯ್ಲಳಿನ ಹೊಸನಾಟಕವನಭಿನಯಿಸಿ ಕಾದಿದರು 
(ಕುವ್ಮಾಕ, ೧೯-೧೫); ಎಡದ ದಂಡೆಯೊಳೊತ್ತಿ ಹೊಯ್ಲುಳ ಕಡುಹ ತಪ್ಪಿಸಿ ಕೌರವೇಂದ್ರನ 
ಮುಡುಹ ಹೊಯ್ದನು ಬೀಮ (ಕುವ್ಕಾಗ. ೭-೨೪). "ಹೊಡೆಗುಳ್‌', "ತಿವಿಗುಳ್‌' 
ಪರಾ. ಹೋಗುಳು : ಇಬ್ಬರ ಬಿಟ್ಟು ಒಬ್ಬನ ಹಿಡಿದು ಅಬ್ಬರಿಸಲಾಗಿ ಅವನೆದ್ದುಬ್ಬ 
ಹೊರುವ ಹೊಯಿದ ಹೋಗುಳಿನಲ್ಲಿ ಅತ್ತೆ ತಂದ ಅಳಿಯನ ನಾಮ ನಷ್ಟವಾಯಿತ್ತು |30 
(ಮೋಳಿಮಾ. ೧೭೭-೬೬೮). (ಹೊಯ್‌, (< ಪೊಯ್‌,) + - ಗುಳ್ಳ್‌] 

ಹೊಯ್ಸೆ "ಹೊಯಿಗ್ಗೆ' ನೋ. 


25 


ಹೊಯ್ದೆಂಡು "ಪೊಯ್ಸೆಂಡು' ನೋ. 
ಹೊಯ್ತು, ಹೊಯಿತ (ನಾ). ೧. ಹೊಡೆತ; ಏಟು; ಪ್ರಹಾರ: ಅವರೆಲ್ಲರು ಕಾಲನ | 35 
ಭಯಂಕರವಾದ ಹೊಯ್ತದಲ್ಲಿ ಮಣ್ಣುಗೂಡಿಹೋಗಿ ಕೀರ್ತಿರೂಪದಿಂದ ಮಾತ್ರ ! 
ಉಳಿದಿರುವರು (ಭಾಮೃತ. ೫೧೦). ೨. ಕತ್ತರಿಸುವಿಕೆ (?) : ಛೋಟನಂ, ಛೋಟನೀಯಂ, 
ಈ ೨ ಹೊಯ್ತಂ (ಕಾಶಕೃ. ೨೨೮). ಹೊಯಿತ: (6). 
(ಹೊಯ್‌ (€ ಪೊಯ್‌,) 4 -ತೃ] 
ಹೊಯ್ದಲೆ (ನಾ). ಕತ್ತರಿಸಿದ ತಲೆ; ಕಡಿದ ಶಿರಸ್ಸು: ಹೊಯ್ದಲೆ ಚಿಗಿತು |40 
ಹೊಸತಾದುದು (ಶಿವಗೀ. ೧೯೩-೯೭೦). (ಹೊಯ್‌, (ಆ ಪೊಯ್‌,) * ತಲೆ] 
ಹೊಯ್ದಾಣೆ (ನಾ). ಹೊಡೆಯುವ ದೊಣ್ಣೆ, - ಬಡಿಗೆ: ಖಣಿಖಟಿಲ ಹೊಯ್ದಾಣೆಗಳ 
ಬಿಜುಗಿಡಿಯ ಹಿರಿಯಬ್ಬಣದ ಹೊಯ್ಲುಗಳ ಹೂಣಿಕೆಯ ಸಬಳಿಗರ . . 
ಧಾಳಾಧೂಳಿ ಬಲುಹಾಯ್ತು (ಕುವ್ಮಾಶ. ೨-೧೪). 
(ಹೊಯ್‌, (« ಪೊಯ್‌,) * ದಾಣೆ (ಆ ಢಾಣೆ,)] 
ಹೊಯ್ದು "ಪೊಯ್‌,' ನೋ. 


| 


ಹೊಯ್ಮಾಲಿತನ (ನಾ). ೧. ಸೋಗಲಾಡಿತನ: ವಾಡಿಕೆಯಾಗಿ ಹೆಂಗಸರಲ್ಲಿರತಕ್ಕ 


ಹೊಯ್ಮಾಲಿತನದ ಗಂಧವು ಕೂಡ ಆಕೆಯಲ್ಲಿ ಇದ್ದಿಲ್ಲ (ಕುಮುದಿ. ೩೩). ಪ. ಮನ 

ಬಂದಂತೆ ನಡೆಯುವಿಕೆ; ಸ್ವಚ್ಛಂದಪ್ರವೃತ್ತಿ: ಮೈಮರೆತು ಮಲಗುವುದೆ ಧರಣಿಗೆ 

ನಮಸ್ಕಾರ . .. ಹೊಯ್ಕಾಲಿತನವೆಲ್ಲ ಹರಿಯ ವಿಹಾರ (ಎದಾಕೃ. ೨೫-೩). 
[ಹೊಯ್ಮಾಲಿ (ಆ ಹೊಯ್ಕಾಲೆ) 4 - ತನ) 


ಹೊಯ್ಮಾಲೆ, ಹೊಯ್ಮಾಲಿ (ನಾ). ೧. ಸೋಗು; ಒಯ್ಕಾರ; ವಿಲಾಸ: 


ಹೊಯ್ಮಾಲೆಯ ಪೊಳಲು ಹದಿರಿನ ಹಕ್ಕೆಯನ್ಮಾಯದಂಗಡಿಯೆನಲೆಡೆಗೊಂಡುದಾ ಸೂಳೆಗೇರಿ 
(ಕುರಾಸಾಂ. ೨೮-೨೫);ಏನಾದರೂ ಹೊಯ್ಮಾಲೆಯ ಮಾತನ್ನಾಡಿ ಆಕೆಯನ್ನು ರೇಗಿಸದಿದ್ದರೆ 
ಇವನಿಗೆ ಸಮಾಧಾನವಿರದು (ಜೆಳುಮ. ೧೨೮). ೨. ಗೊಂದಲ; ಕ್ಷೋಭೆ: ನಿನ್ನಿಂದ 
ನನಗೆ ನನ್ನಿಂದ ನಿನಗೆ ತಾಪ ಮುನ್ನುಕ್ಕಿ ಹೊಯ್ಮಾಲೆಯಾಯ್ತು ಇನ್ನಿಲ್ಲ ಹೊಯ್ಮಾಲೆ 
ಹೂಮಾಲೆಯಾಯ್ತಿಂಬ ಗನ್ನದೊಳ್ಳಾಲೆಯುಕ್ಕಿದಳು (ಧರಚ. ೪೧-೨೫); ನಮಗೊದಗಿಹುದು 
ಕಲಹವ ಮಾಡಲಿವನಲ್ಲಿ ಯಾತಕೀ ಹೊಯ್ಮಾಲೆ . . . ಎಂದು ಖಚರವ್ರಾತ ತಿರುಗಿದರು 
(ಜಿನಭಾ ೫೦-೫೯); ಎಲ್ಲವೂ ಸರಿಗಟ್ಟಾದರೆ ಹೊಯ್ಮಾಲೆ ತಪ್ಪಿದ ಹಾಗಾಯಿತಲ್ಲ 
(ಕುರುಕಾ.೧೭). ೩. ಹೊಡೆತದ ಸರಣಿ: ಕಾಲದ ಹೆಚ್ಚು ಕುಂದಲ್ಲದೆ ಮೃತಿಯ 
ಹೊಯ್ಮೂಲೆ (ಪಾಠಾ. ಹೊಯಿಮಾಲೆ) ಬಿಡದು ಬೊಮ್ಮನನು (ಕುರಾಸಾಂ. ೩೩-೧೦೨). 


೪. ಸ್ವೇಚ್ಛಾಪ್ರವೃತ್ತಿ; ಸ್ವಚ್ಛಂದವರ್ತನೆ : ಪ್ರತಾಪರಾಜ ಇಂಥ ಹೊಯ್ಮಾಲೆಗಳಿಗೆ 


ತಕ್ಕವನಲ್ಲವೆಂದು ಅವನನ್ನು ಬಲ್ಲ ಜನರು ನುಡಿಯುತ್ತಾರೆ (ಗೊಂಡಾರ. ೪). 
ಹೊಯ್ಮಾಲಿ: ೫. ಸೋಗಲಾಡಿ; ಒಯ್ಕಾರಿ; ಒನಪುಗಾತಿ: ಒಮ್ಮೊಮ್ಮೆ ಹೆಣ್ಣು 
ಹೊಯ್ಮಾಲಿಯಾಗಿ ಒಣಸೋಗು ಮಾಡಿ ಹಾಸ್ಕಕ್ಕೆ ಗುರಿಯಾಗುವುದೂ ಉಂಟು 
(ಕನ್ನಚಾ. ೫೯). ಓ. ಜಾರೆ; ಹಾದರಗಿತ್ತಿ: ಹೋದರ್ಹೋದಳು ಆ ಹೊಯ್ಮೂಲಿ (ನಡೆದಾ.1, 
೩೨೦); ಆ ಹೊಯ್ಮಾಲಿಯಿಂದ ನನಗೆ ಅಂಜಿಕೆ ಏನು (ಮುತ್ತೈದೆ. ೧೭೯). 

1 ತುಳು. ಒಯ್ಮಾಲೆ, ಒಯುಮೂಲೆ] 


[ಹೊಯ್ಯಲು “ಪೊಯಲ್‌' ನೋ. 


ಈ ತ 
ಯ್ಯ "ಪೊಯ್‌,' ನೋ. 
, ಪೊಯ್‌' ನೋ. 


ve (ನಾ). ಆಲುಗಾಟ; ಹೊಯ್ದಾಟ: ಓಟ ಭರತದ ಭರವಸದ 


ಹೊಯ್ಲಾಟ ದುರುಲಹರಿಗಳ . . . ರೌದ್ರದಿಂದ ಸಮುದ್ರ ರಂಜಿಸಿತು (ತೊರರಾ. ೪-೧೨-೨). 
[ಹೊಯ್ದು (ಆ ಪೊಯಲ್‌) + ಆಟ 


(ಹೊಯ್ಲಿಡು "ಪುಯ್ಕಲಿಡು' ನೋ. 

| ಹೊಯ್ದು "ಪೊಯಲ್‌' ನೋ. 

ಹೊಯ್ವಡೆ "ಪೊಯ್ದಡೆ' ನೋ. 

ಹೊಯ್ತಲೆ (ನಾ). ಬೀಸಿ ಒಗೆಯುವ ಬಲೆ: ಹೊಯ್ಬಲೆ (ಪಾಕಾಂ. ಹೊಯಿವಲೆ] 


ಹರಹುವಲೆಗಳಿಳೆವಲೆ. . : ಮೊಕರವಲೆ ಬೇಡರ ಸಿರದೊಳೊಪ್ಪಿದುದು (ಸಾಳ್ಮಭಾ. ೫-೧೯). 
(ಹೊಯ್‌, (« ಪೊಯ್‌,) 4 ಬಲೆ 


ಹೊಯ್ಸಣ "ಪೊಯ್ಸಳ' ನೋ. 
ಹೊಯ್ಸಳ "ಪೊಯ್ಸಳ' ನೋ. 
ಹೊಯ್ಸ 
45| ಹೊಯ್ಸ "ಪೊಯ್ಸ್ಸು' ನೋ. 


|ಹೊಯ್ತಾಲು, ಹುಯ್ದಾಲು (ನಾ). ತಾಯಿಹಾಲು ಸಾಲದೆ ಇದ್ದಾಗ 


"ಪೊಯ್ದು' ನೋ. 


ಹೊರ ರ೮್ಲ೯೪ ಹೊರಚ್ಚು 


ಎಳೆಮಗುವಿಗೆ ಹಾಕುವ ಹಸುವಿನ ಹಾಲು ಮುಂತಾದುವು; ಮೇಲುಹಾಲು: 
ಮೊಲೆದುಂಬಿರುವ ಹಾಲು ನಿನಗಾಗಿ ಸುರಿಯುತಿದೆ; ಅಲ್ಲ ! ಹೊಯ್ದಾಲಲ್ಲ ! ಎದ್ದುಏಳು! 
(ಚಿಂತನ. ೭-೨೧); ತಮ್ಮಮಗುವಿಗೆ ತಾವೇ ಹೊಯ್ದಾಲು ಹಾಕಿದರೂ ಸರಿ; ಸವತಿಯ 
ಮೊಲೆ ಬೇಡ ಎಂದರು (ಗಳಗ. ೫೨). ಹುಯ್ದ್ಹಾ ಲು : ತನಗೆ ಎದೆ ಹಾಲಿರದೆ ಮಕ್ಕಳಿಗೆ 
ಹುಯ್ದಾಲು (ಏಳಜೀ. ೧೬೧). [ಹೊಯ್ಮ್‌ (< ಪೊಯ್ಮ್‌) + ಹಾಲ್ಕು (< ಪಾಲ್‌,)) | s 
ಹೊರ 'ಪೊಅ' ನೋ. ಗೆ 
ಹೊರಅಂಕ (ನಾ).ಖಡ್ಗಯುದ್ಧದಲ್ಲಿ ಒಂದು ವರಸೆ: ಮೇಲುಕಡೆಯಲ್ಲಿ ಹೊರಗೆ 
ವಳಗೂ ವಂದು ಏಟು ಕೆಳಗಡೆಯಲ್ಲಿ ಹೊರಗೆ ವಳಗೂ ಯರಡು ಏಟು ಮೇಲಗಡೆಯಲ್ಲಿ 
ಹೊರಗೆ ವಳಗೆ ಯರಡು ಏಟು ಆವುದಕ್ಕೆ ಉಂಟು ಅದು ಹೊರಅಂಕಯಂದು 
ನುಡಿಯಲ್ಪಡುವುದು (ಏಡ್ಗಟೀ. ೫-೪೩). "ಒಳಅಂಕ' ಪರಾ. 10| ಭಾವನೆಯನ್ನು . . . ಹೊರಗೆಡವಿದ್ದಾನೆ (ತತೃಪ್ರಾ. ೫೦೧). 
[ಹೊರ (ಆ. ಪೊಅಗು) “- ಅಂಕ] [ಹೊರ (< ಪೊಲಗು) -- ಕೆಡಹು (ಆ ಕೆಡಪು)] 
ಹೊರಕ್ಕ (ನಾ). ಪೋಷಿಸಿಕೊಳ್ಳುವವನು; ಕಾಪಾಡಿಕೊಳ್ಳುವವನು: ಮಾಡಿ | |ಹೊರಗೆಲಸ "ಹೊಲಗೆಲಸ' ನೋ. 
ಮಲುಗುವ . . . ಕೊಟ್ಟು ಹೊಟ್ಟೆರೋಗವಿಕ್ಕುವ ಘಟ್ಟಿಗನಿರವು ಬಟ್ಟೆಯ | !ಹೊರಗೇರಿ "ಹೊಜಗೇರಿ' ನೋ. 
ಬಡಿದುಂಬ ಹೊಟ್ಟೆಯ ಹೊರಕರಂತೆ (ಮೋಳಿಮಾ. ೪೮-೧೯೬). ಹೊರಗೋಡೆ (ನಾ). ಗೋಡೆಯ ಹೊರಭಾಗ,- ಹೊರಪಾರ್ಶ: ಪಡ 
ಸಾಲೆಯ ಬಾಗಿಲು ದಡಾರನೆ ಹೊರಗೋಡೆಗೆ ಅಪ್ಪಳಿಸಿದ ಸದ್ದು ಕೇಳಿ . . . ಹೆದರಿದಳು 


ಹೊರಗೆಡವು "ಹೊರಗೆಡಹು' ನೋ. 

ಹೊರಗೆಡೆಹು, ಹೊರಕೆಡವು, ಹೊರಗೆಡವು (ಕ್ರಿ). ೧. ಹೊರನೂಕು; ಆಚೆಗೆ 
ತಳ್ಳು. ೨. ಹೊರಬೀಳುವಂತೆ ಮಾಡು; ಪ್ರಕಟಿಸು; ಬಹಿರಂಗಗೊಳಿಸು: 
ಮಹಾವೃಕ್ತಿಗಳು ... ರಂಗಭೂಮಿಯ ಕುಶಲತೆಯನ್ನು ಯಾತಕ್ಕೆ ಹೊರಗೆಡಹ 
ಬಾರದು? (ರಾಯಕ. ೬೫); ಅವಳು ತನ್ನ ಭಾವಾಲೋಚನೆಗಳನ್ನು ಹೊರಗೆಡಹ 
ಲಾರಳೊ? ಅಥವಾ ಹೊರೆಗೆಡಹಲು ಅವಳಿಗಿಷ್ಟವಿಲ್ಲವೊ? (ಪುನರು. ೩೨೨). 
ಹೊರಕೆಡವು: ೨. ಉತ್ತಮ ಬರಹಗಳನ್ನು ಹೊರಕೆಡವಿ ಕನ್ನಡ ನುಡಿ ಸೇವೆ ಸಲ್ಲಿಸಲು 
ನಿರ್ಧರಿಸಿ (ಜೀವನ . ೧ ಅರಿಕೆ). ಹೊರಗೆಡವು: ೨. ನಿಮ್ಮ ಸೋಗನ್ನು ಇಂದು ಹರಿದು 
ಸುಟ್ಟು ನಿಮ್ಮ ಆಟವನ್ನು ಹೊರಗೆಡವಬೇಕಾಗಿದೆ (ಕಮನೆ. ೨೨೨); ಈ ರೀತಿಯ 


(ಹೊರೆ, (೬ ಪೊರೆ) 4 - ಕೃ] 15 


ಹೊರಕ್ಕ (ನಾ). ನಂಜಿಕೊಳ್ಳುವ ಪದಾರ್ಥ,- ಉಪ್ಪಿನಕಾಯಿ?) : 
ಗರಗರನಾದುದು ಕೂಟ್‌ನೆಯ್‌ ಸುರಯಿಯ ಕಂಪಾಯ್ತು ಸಟ್ಟುಗಕ್ಕಂ ಮೊಸರ್ಗಂ 
ಪಿರಿದುಂ ಪೋರ್ಕುಳಿಯಾದುದು ಕರಮಿನಿದಾಯ್ತಅಕೆ ಹೊದಕನಲ್ಲದೆ ಹೊರಕಂ 
(ಸೂಕ್ತಿಸು. ೧೧-೯೦); ಬೆಣ್ಣೆಕಾಸಿದ ತುಪ್ಪ ಹಪ್ಪಳಂ ನಸುನಿಂಬೆವಣ್ಣನಿಕ್ಕಿದ ಹಲವು 
ಪರಿಯ ಹೊರಕಂ ಶಾಕ ಬಾಳು ಕದಳಿಯ ಪಳಿದ್ಕ . . . 
ಭೂಸುರಾಳಿ (ಸಮ್ಮಳಿ. ೭-೨೪). (7) 

ಹೊರಕಟ್ಟು "ಹೊಜಕಟ್ಟು' ನೋ. 

ಹೊರಕಡೆ "ಪೊಟಗಡೆ' ನೋ. 

ಹೊರಕಾಲು "ಪೊಅಕಾಲ್‌' ನೋ. 

ಹೊರಕೆಡವು "ಹೊರಗೆಡಹು' ನೋ. 


ಹೊರಕೆಯ್ಮೆ (ನಾ). ಸುತ್ತಮುತ್ತಲಿನ ಕೆಲಸ; ಹೊರಗಿನ ಕೆಲಸ: ಸುಡುವಳು | 


ತಣಿಸಲೆನೆ ಮಾಳ್ಪೆ ಹೊರಕೆಯ್ಮೆಯೆನೆ ಕಂಬನಿಯ ಬೇಳ್ಳಂ . . . ಪಡೆದರ್‌ 
(ಕಾಲೂರ. ೧೫೫-೩೪೧). (ಹೊರ (ಆ ಪೊಅಗು) 1೬ ಕೆಯ್ಮೆ (ಆ ಕೈಮೈ)] 

ಹೊರಕೆಲಸ "ಹೊಐಗೆಲಸ' ನೋ. 

ಹೊರಕೋಟೆ "ಪೊಅಗೋಟೆ' ನೋ. 

ಹೊರಕೋಣೆ (ನಾ). ಮನೆಯ ಹೊರಭಾಗದಲ್ಲಿ (ಪ್ರತ್ಮೇಕವಾಗಿರುವ) 
ಕೊಟಡಿ : ಬಲಗಡೆ ಗಂಡಸರ ಹೊರಕೋಣೆ ಇರಬಹುದು (ಬಾಣಅ. ೩೪). "ಒಳಕೋಣೆ' 
ಪರಾ. (ಹೊರ (ಆ ಪೊಜಗು) * ಕೋಣೆ ( ಆ ಕೋಣ್‌)) 

ಹೊರಗಟ್ಟು, (ಕ್ರಿ). ಹೊರಗೆ ಕಳುಹಿಸು, ದೂಡು: ಅವಳ ತಂದೆಯು ವಿರಕ್ತನಾಗಿ 
ಅವಳನ್ನು ತನ್ನ ಮನೆಯಿಂದ ಹೊರಗಟ್ಟಿ ಬಿಟ್ಟನು (ಕಪಾಕುಂ. ೬೪). 

(ಹೊರಗೆ (< ಪೊಜಗೆ) 4 ಅಟ್ಟು] 

ಹೊರಗಟ್ಟು "ಹೊಜಕಟ್ಟು' ನೋ. 

ಹೊರಗಡೆ "ಪೊಅಗಡೆ' ನೋ. 

ಹೊರಗಣ “"ಪೊಜಗು' ಪರಾ. 


ಕೊಳ್ಳುತ್ತಿರ್ದುದಾ |20 


'9301 


ಕ್ಷ 


ಹೊರಗಣಿಸು (ಕ್ರಿ). ಅಲಕ್ಷಿಸು: ಸುತೆಯ ನೋಡುವಡರಮನೆಗೆ ಮುನಿಪತಿಯ | 4 


ಕಳುಹಲು . .. ಆತನ ರೂಹೀಕ್ಷಿಸುತ ಭಯದುದ್ದತದಿ ತಗುಲೆನಲಾಳಿಯರು ನೂಕುತಲಿ 
ಹೊರಗಣಿಸಿದರು ಸೀತೆಯ ಬೆಸದಿ ನಾರದನಾ (ಜಿರಾಮಾ. ೧೩೮-೧೭). 
[ಹೊರ (< ಪೊಜಗು) 4 ಗಣಿಸು] 
ಹೊರಗಲು "ಪೊಅಗು' ಪರಾ. 
ಹೊರಗು 'ಪೊಲಗು' ನೋ. 
ಹೊರಗೆ "ಪೊಜಗೆ' ನೋ. 


(ದೇವಹಂ. ೩೩). [ಹೊರ (ಆ ಪೊಅಗು) * ಗೋಡೆ] 


ಹೊರಚಕ್ರಮಂಡಿಗಾಲು (ನಾ). ಖಡ್ಗಯುದ್ದದಲ್ಲಿ ಒಂದು ವರಸೆ,- ಭಂಗಿ: 


ಮೊಳಕಾಲ್ಲಳ ಪಾರ್ಶ್ವಗಳ ಬಾಹ್ಮಪ್ರದೇಶಗಳು ಭೂಮಿಯನ್ನು ಬೇರೆ ಬಾಹ್ಮಪ್ರದೇಶ 
ಹೊಂದಿದ್ದಾದರೆ ಅದರ ಹೆಸರು ಹೊರಚಕ್ರಮಂಡಿಗಾಲುಯಂದೂ ಹೇಳುವರು 
(ವಡ್ಗಟೀ. ೪-೬೪). "ಚಕ್ರಮಂಡಿಗಾಲು' ಪರಾ. 

[ಹೊರ (ಆ ಪೊಜಗು) + ಚಕ್ರ 1 ಮಂಡಿ 1 ಕಾಲು, (ಆ ಕಾಲ್‌) 


ಹೊರಚಾಚು (ಕ್ರಿ). ಹೊರಕ್ಕೆ ನೀಡು: ಕೊರಳನ್ನು ಹೊರಚಾಚಿ ಮೇವಿಗಾಗಿ ದಂಡೆಯ 


ಮೇಲಿದ್ದ ಒಣಹುಲ್ಲನ್ನು ಎಳೆಯುವಾಗ ಕಪಿಲೆಯ ಕೋಡು ತಾಗುವ ಸಪ್ಪಳ ಮಾತ್ರ 
ಚೆನ್ನಾಗಿ ಕೇಳಿಸುತ್ತಿತ್ತು (ದೇವತೆಂ. ೧೩). [ಹೊರ (ಆ ಪೊಜಗು) * ಚಾಚು] 


25| ಹೊರಚಾವಡಿ "ಹೊಅಚಾವಡಿ' ನೋ. 
ಹೊರಚಾಳಿ (ನಾ). ೧. ಹೊರಗಿನ ನಡವಳಿಕೆ; ವರ್ತನೆ. ೨. (ಆಲಂ) ವ್ಮಭಿ 


ಚಾರ: ಮಾವನ ಹೊರಚಾಳಿಯ ಸಂಗತಿ ನಿಮ್ಮ ಗಮನಕ್ಕೆ ಬರುವುದೇ ಇಲ್ಲ 


(ಒಡ್ಡಿಉ. ೮೦). (ಹೊರ (ಆ ಪೊೊಜಗು) + ಚಾಳ್ಕಿ (ಆ ಚಾಲು)] 


ಹೊರಚಿಮ್ಮು (ಕ್ರಿ). ಹೊರಕ್ಕೆ ಪುಟಿದು ಬರು; ಹೊರಹೊಮ್ಮು : ಭೂಮಿ 


ಮತ್ತಿತರ ಗ್ರಹಗಳು . . . ಸೂರ್ಯನಿಂದ ಅಗಾಧವಾಗಿ ಹೊರಚಿಮ್ಮಿದ ವಸ್ತುವೊಂದು 
ತಂಪಾಗುತ್ತಿರುವಾಗ ಉತ್ಪತ್ತಿಯಾದವು (ಭೂಹುಟ್ಟು. ೨೭). 
[ಹೊರ (< ಪೊಅಗು) 3- ಚಿಮ್ಮು) 


ಹೊರಚೆಲ್ಲು (ಕ್ರಿ). ೧. ಹೊರಗೆ ಸುರಿ, - ಎರೆ: ಈ ಪಾತ್ರೆಯಲ್ಲಿರುವ ನೀರನ್ನು 


ಹೊರಚೆಲ್ಲು (ಕೂಡಿ). ೨. ಹೊರಸೂಸು; ವೃಕ್ತಗೊಳಿಸು: ರಾಜಣ್ಣನ ಮಾತಿಗೆ 
ಗದ್ಗದಿತನಾಗಿ ಉತ್ತರಕೊಟ್ಟ ಆನಂದ - ಹೃದಯದ ಮಾರ್ದವತೆಯನ್ನೆಲಾ ಹೊರಚೆಲ್ಲಿ 
(ಮರಳಿ. ೧೬೧): ಆ ವಿಷಜ್ವಾಲೆಯನ್ನು ಆತ ನಾಲಗೆತುದಿಯಲ್ಲಿ ಕುಣಿಸಿ, ಹೊರ 
ಚೆಲ್ಲಬೇಕಾಗಿತ್ತು (ನವನೀ. ೧೫). [ಹೊರ («ಆ ಪೊಜಗು) 4 ಚೆಲ್ಲು (« ಚಲ್ಲ್ಯು)) 


ಹೊರಚ್ಚು (ನಾ). ೧. ಬೇರೆ; ಪ್ರತ್ಕೊಕ: ಸ್ವಸ್ಥಾನಗಳಲ್ಲಿಯೂ ಸ್ಡಾನವಂ ಬಿಟ್ಟು 


ಹೊರಚ್ಚಾಗಿಯೂಯಿರುವ ಧೃವಗಳೆಂಬ ಹತ್ತು ಸುಳಿಗಳು ನಿರೂಪಿಸಲ್ಪಟ್ಟವು 
(ಸೌಗಂಧಿ. ೩೧೯-೧೦); ಯಾವ ಶಾಸ್ತ್ರಜ್ಞನೊ . . . ಹೊರಚ್ಚಾಗಿದ್ದುಕೊಂಡು ತನ್ನದೇ ಆದ 
ಸಿದ್ಧಾಂತವನ್ನು ಹೊಸದಾಗಿ ಸ್ಥಾಪಿಸಿರುವ ಉದಾಹರಣೆಯು ಸಿಕ್ಕಲಾರದು (ಭೌತವಿ. ೬೦); 
ಅದು ಹೆಚ್ಚುಕಡಮೆ ಕಾವೃದಿಂದ ಹೊರಚ್ಚಾಗಿ ನಿಲ್ಲುತ್ತದೆ (ನಂಜುಂಡ. ೮0). ೨. ದೂರ; 
ಅಂತರ: ವಿರಾಟನು . . . ದ್ರೋಣನ ಕಣ್ಣುಮುಂದೆ ನಿಲ್ಲಲಾರದೆ ಹೊರಚ್ಚಾಗಿ 
ಹೋದನು (ಕೃವಾಭೀ. ೧೨೫); ತಾನು ಲೋಕಕ್ಕೆ ಹೊರಚ್ಚಾಗಿರಬೇಕೆಂದು ಯುಧಿಷ್ಠಿರನು 
ಅರಣ್ಯವಾಸವನ್ನು ಬಯಸುತ್ತಿದ್ದನು (ಭೀಷ್ಮಚ. ೨೦೭). ೩. ಹೊರಗಡೆ: (8. 
ಹೊರಚ್ಚಾಸೆ ಎ ಬೇರೆಯ ದಿಕ್ಕಿನಿಂದ; ಹೊರಗಿನ ಮಾರ್ಗವಾಗಿ: ಬೆಂಗಳೂರಿಗೆ 


ಹೊರಜಿ ೮೯೯೫ ಹೊರಪದರು 


ಹೋಗದೆ 'ಹೊರಚ್ಚಾಸೆ ಹೊಸಕೋಟೆಯಿಂದ ಬೆಂಗಳೂರಿಗೆ ಬರುವ ಮಾರ್ಗದಲ್ಲಿ 
೪೦ ಜನ ಸವಾರರಿಂದ ಅಡಗಿಯಿದ್ದು (ಹೈದರ. ೪೦). 


ಪೂರ್ಣಪಾಂಡಿತ್ಮವಿರಲಾರದು (ಕಥಾಮಂ.೪.೭). ೨. ಕಿರಾಣಿಯ ಹೊರ್ತು ಇತರ ಮಾಲಿನ 
ದೆಶೆಯಿಂದ ಅಡತಿ ಮಜೂರಿಯ ನಿಯಮವು ಈ ಭಾಗದ ಎರಡನೇ ಪ್ರಕರಣದಲ್ಲಿ 
[ಹೊರ (ಆ ಪೊಅಗು) *- ಅಚ್ಚು ?| | ದಾಖಲು ಅವೆ (ಮುಂಬವ್ಕಾ. ೧೮೫). [ಆ ಪೊಲತು) 

ಹೊರಜಿ "ಪೊರಜೆ' ನೋ. ಹೊರತೆಗೆ “ಪೊಅತೆಗೆ' ನೋ. 

ಹೊರಜಿಹಗ್ಗ, ಹೊರ್ಜಿಹಗ್ಗ (ನಾ). ಹೊಸೆದ ದಪ್ಪವಾದ ಹಗ್ಗ: | 5 |ಹೊರತೆರಿಗೆ (ನಾ). ಒಂದು ಬಗೆಯ ತೆರಿಗೆ : ತ್ರಿಯಂಬಕದೇವರಿಗೆ ಸಲುವ ಗ್ರಾಮಗಳ 


ಸುವರ್ಣಮಯವಾದ ಹೊರಜಿಹಗ್ಗಗಳೂ . . . ಒಂದೊಂದು ಸಾವಿರವನ್ನು ತಂದು ಹೊರತೆರಿಗೆಯ ಬಿಟ್ಟು (ಎಕ. ೩1೪, ಗುಂಡ್ಲುಪೇ. ೧೨೯-೮೩; 1521). 

ಬಾಗಿಲಲ್ಲಿರುವ ಅಧಿಕಾರಿಗಳ ಸಮಾಪದಲ್ಲಿ ಕಾದಿದ್ದರು (ಕೃವಾಸ. ೧೨೦). ಹೊರ್ಜಿಹಗ್ಗ : (ಹೊರ, ತೆರಿಗೆ (< ತೆಜ್‌ಗೆ)) 

ಗೌಡರು ಹೊಸದಾಗಿ ಭಾರಿ ಹೊರ್ಜಿಹಗ್ಗ ಬಿಗಿಸಿದರು (ನನ್ನೂರು. ೧೧೯); ಅವರ ಮೈಕಟ್ಟು ಹೊರತೋಟಿ (ನಾ). ಹೊರಗೆ ಆಗುವ ಕಲಹ - ಸಂಘರ್ಷ: ಬೇವಿನಹಳ್ಳಿ ಮತ್ತು 

ತೇರಿನ ಹೊರ್ಜಿಹಗ್ಗದಂತೆ ಗಟ್ಟಿಯಾಗಿಯೂ . . . ಪುಷ್ಪವಾಗಿಯೂ ಇತ್ತು (ಹುಟ್ಟಹ. ೭). ಇಂಚಲಾಪುರ-ಇವುಗಳ ನಡುವಿನ ಸಂಘರ್ಷಣವು ನಾಟಕದಲ್ಲಿಯ ಹೊರತೋಟಿಯನ್ನು 
[ಹೊರಜಿ ( ಪೊರಜೆ) 4 ಹಗ್ಗ (« ಪಗ್ಗ)] 39| ಸೂಚಿಸುತ್ತದೆ (ಜನನಾ.1೮« ಪ್ರಸ್ತಾವನೆ). "ಒಳತೋಟಿ' ಪರಾ. 

ಹೊರಜೀಬಿ (ನಾ). ಊರಿನ ಹೆಬ್ಬಾಗಿಲಿನ ಆಚೆಯ ಪ್ರದೇಶದ ಭಾಗ: ಮೇಲೆ | | [ಹೊರ (< ಪೊಜಗು) 3- ತೋಟಿ) 
ಹೇಳಿದವುಗಳಲ್ಲಿ ಮೊದಲಿನ ೧೧ ಒಳಕೋಟೇ ಕೊತ್ತಲಗಳಲ್ಲಿಯೂ ಆಮೇಲೆ ೧೯ ಹೊರತೋರಿಕೆ (ನಾ). ಹೊರನೋಟ; ಮೇಲುನೋಟ: ಹೊರತೋರಿಕೆಗೆ 
ಹೊರಜೀಬಿಯಲ್ಲಿಯೂ ಇರಿಸಿ ಇದ್ದವುಗಳು (ಚಾಮವಂ. ೧೦೬). ತತ್ತ್ವಗಳನ್ನು ಎತ್ತಿಕೊಂಡು ವಾದಮಾಡುವ ಕೆಲವರು . . . ವಿಮರ್ಶೆ ಮಾಡುವುದುಂಟು 
[ಹೊರ (< ಪೊಜಗು) * ಜೀಬಿ) (ವ್ಮಾಸಔ. ೧೪೦). [ಹೊರ (ಆ ಪೊಜಗು) * ತೋರಿಕೆ (ಆ ತೋಟ್‌ಕೆ)) 


ಹೊರಜೆ "ಪೊರಜೆ' ನೋ. 

ಹೊರಜೆಗಟ್ಟು (ನಾ). ದಪ್ಪವಾಗಿರುವ ಸರಪಳಿಯನ್ನು ಕಟ್ಟು: ಬಂದುದವನ 
ವರೂಥ ಕಬ್ಬಿಣದಿಂದ ರಚಿಸಿದ ಹೊರಜೆಗ!ಪಾಠಾಂ. ಕ)ಟ್ಟುಕ್ಕಿಂದ ಕೀಲಿಚಿದಚ್ಚ ಲೋಹದ 
ಘಾಲಿ (ತೊರರಾ. ೬-೨೭-೪). |ಹೊರಜೆ («ಆ ಪೊರಜೆ) + ಕಟ್ಟು] 


15, ಹೊರದೂಡು (ಕ್ರಿ). ಹೊರಕ್ಕೆ ದಬ್ಬು,-ನೂಕು: ಅವಳು . . . ಹೊಟ್ಟೆಯನ್ನು 
ಹೊಸೆದುಕೊಂಡು ಗರ್ಭವನ್ನು ಹೊರದೂಡಿದಳು (ವಚಭಾ. ೧೨); ಆ ವಜ್ರವ್ಕಾಪಾರಿಯು 
ಅಲಿಕಾದರನನ್ನು ಮನೆಯಿಂದ ಹೊರದೂಡಿದನು (ಮಣಿಸ. ೨೮). "“ಒಳೆದೂಡು' ಪರಾ. 

[ಹೊರ (ಆ ಪೊಜಗು) 4 ದೂಡು (« ದೂಂಟು,)) 


ಹೊರಟು "ಪೊಅಮಡು' ಪರಾ. ಹೊರದೆಗೆ "ಪೊಐತೆಗೆ' ನೋ. 

ಹೊರಡಿಸು "ಪೊಅಮಡಿಸು' ನೋ. 20 | ಹೊರದ್ವಾರ "ಹೊಲದ್ವಾರ' ನೋ. 

ಹೊರಡು, "ಪೊಜಮಡು' ನೋ. ಹೊರನಾಡು (ನಾ). ಹೊರದೇಶ; ಬೇರೆಯ ಪ್ರಾಂತ: ಅಶೋಕನ ಕಾಲದಲ್ಲಿ 
ಹೊರಡು "ಪೊರಳ್‌' ನೋ. ಹೊರನಾಡುಗಳೊಡನಿದ್ದ ಸಂಬಂಧವು ಕಳೆಗೊಂಡಿತು (ಕಪಪು. ೬-೮೩). "ಒಳನಾಡು 


ಹೊರಣಿ "ಹೊರಣೆ' ನೋ. ಪರಾ. (ಹೊರ (< ಪೊಲಗು) * ನಾಡು | 
ಹೊರಣೆ, ಹೊರಣಿ (ನಾ). ಒಂದು ಬಗೆಯ ತೆರಿಗೆ: ಆ ಸೋಮನಾಥಪುರಕ್ಕೆ | ಹೊರನಿಲ (ನಾ). ರಾಜ್ಯದ ಹಣವನ್ನು ಹೊರಗೆ ಇಟ್ಟಿರುವುದು(?) : ನೆರವರಿ 
ಉರುತ್ಮವಾಗಿ ಬಂದ ಹದಿಕೆ ಹೊರಣೆ ಹೊದಿಕೆ ಮಳಬ್ರಯವೊಳಗಾಯಿತ್ತು (ಎಕ. 125| ವರಾಡ ಕಡುಮಸವರಿ ವಂಚನೆ ವಟ್ಟ ಲಂಚ ಹೊರನಿಲ ಹಸ್ತಾಂತರ ಸಂಜಾಯಿತನಿಲಗಳ 


॥1,ತಿರುಮ.೯೮-೧೨: 1300). ಹೊರಣಿ: ಹೊರಣಿ ಕೋಳು ಖಾಣವೆಂದು ಬೇಡಿದಂತಾಗಿ ಆ ಪರಿವಿಡಿಯಂ ನಿಲಿಸಿ ಸೀಮೆಯಂ ರಕ್ಷಿಸಿದಂ (ಕೆಳನ್ಫ . ೭-೨೯).: 
ನಾರಸಿಂಹದೇವರಸರು ಆ ಮಹಾಜನಂಗಳಿಗೆ ಕಾರುಣ್ಯಂ ಮಾಡಿ ದಾನವಾಗಿ ಧಾರೆಯ (ಹೊರ (ಆ ಪೊಜಗು) + ನಿಲ 1 
ನೆಅದು ಬರಸಿಕೊಟ್ಟ ಶಿಲಾಶಾಸನ (ಎಕ.%1೪. ತಿರುಮ. ೩೦-೧೩: 1288). 1?) | | ಹೊರನುಡಿ (ನಾ). ೧. ಹೊರಗಿನ ಮಾತು; ಬಹಿರಂಗದ ನುಡಿ: ನೀನು ಅವರ 


ಹೊರತನ (ನಾ). ಅನ್ಕತನ; ಪರಕೀಯತೆ: ಹೊರತನದ ಹೆದರಿಕೆಯು ಹೃದಯದೊಳು 

ಹೊಕ್ಕಿಷುದು . . . ಹೊರತನದ ಬಲೆಯೊಳಗೆ ಬುದ್ದಿ ಬಳಲಾಡುವದು (ಗರಿ. ೨೨-೫). | 

[ಹೊರ (ಆ ಪೊಜಗು) 4 - ತನ] | 

ಹೊರತರ (ನಾ). (ದೇವಾಲಯದ) ಸುತ್ತು ಗೋಡೆ; ಪ್ರಾಕಾರ: ಹಸುಕಲಿಯ | 

ಮಂಚ ಮರಡಿಯ ಮಗ ಕಲಿ ರಾಮನಾಥದೇವರ ಗುಡಿಯ ಶ್ರೀ ಹೊರತರದ ಕಲುಗೆಲಸಕೆ | 
ಕೊಟ್ಟಿ ಗ ೧ (ಮೈಆರಿ. ೧೯೩೫, ೨೪-೭; 1287). ಹೊರನೋಟ "ಪೊಜನೋಟ' ನೋ. 

[ಹೊರ (ಆ ಪೊಅಗು) 4 ತರ್ಕ (ಆ ಥರೃ) |35 ! ಹೊರಪಡಿಸು (ಕ್ರಿ). ಬಹಿರಂಗಪಡಿಸು; ಪ್ರಕಟಗೊಳಿಸು: ದೇವವ್ರತನು . . . 

ಹೊರತರು (ಕ್ರಿ).ಪ್ರಕಾಶಕ್ಕೆ ಬರುವಂತೆ ಮಾಡು; ಪ್ರಕಟಿಸು: ಅನೇಕ ಉಪಯುಕ್ತ , | ವಿಷಯವನ್ನು ಒಂದು ಸ್ವಲ್ಪ ಹೊರಪಡಿಸುವಂತೆ ಮಾಡಿದನು (ವ್ಯಾಸ ೧೧)."ಒಳಪಡಿಸು' 


| ಹೊರನು ಕೇಳುತ್ತೀಯೆ (ಇಸ್ಲಾಂಸಂ. ೨೯೦). ೨. ಪರಭಾಷೆ: ಸಾಯುತಿದೆ ನಿಮ್ಮ ನುಡಿ, 

301 ಓ ಕನ್ನಡದ ಕಂದರಿರ. ಹೊರನುಡಿಯ ಹೊರೆಯಿಂದ ಕುಸಿದು ಕುಗ್ಗಿ ! (ಕೋಗಿಲೆ. ೪೧-೩); 
| ನೆವವು ಏನಾದರೇನ್‌, ಹೊರನುಡಿಯು ಹೊರೆಯ್ಕೆ . . . ಕನ್ನಡದ ನಾಡಿನಲಿ ಕನ್ನಡವ 
| ಮೆರೆಸೈ (ಕಪಪ ೬-೧೪). "ಒಳನುಡಿ' ಪರಾ. (ಹೊರ (ಆ ಪೊಜಗು) 4 ನುಡ್ಮಿ] 
| ಹೊರನೂಕು "ಹೊಅನೂಂಕು' ನೋ. 


35 


ಪ್ರಕಟಣೆಗಳನ್ನೂ ಹೊತ್ತಗೆಗಳನ್ನೂ ಹೊರತಂದಿದೆ (ಕವಿಕೋ. 1೧೬೬). ಪರಾ. (ಹೊರಪಡು 4 - ಇಸ್ಕು) 
[ಹೊರ (ಆ ಪೊಅಗು) 4 ತರು, (ಆ ತರ್‌)) ಹೊರಪಡು (ಕ್ರಿ). ಪ್ರಕಟಗೊಳ್ಳು; ಬಹಿರಂಗವಾಗು : ಮುಕ್ತಾಂಬೆಯ ಮೂಲಕ 


ಹೊರತ್ತು "ಪೊಅತು' ನೋ. | ನಮ್ಮ ಗುಟ್ಟು ಹೊರಪಟ್ಟಿತು (ರಾವಿಜ. ೧೪); ಸೂರ್ಯನು ಪೃಥ್ವೀಸಮೇತನಾಗಿ . . . 
| 
ಹೊರತ್ತ್ಸು, ಹೊರ್ತು (ಅ). ೧. ಅಲ್ಲದೆ; ವಿನಾ: ಆ ಕಾಲದ ಸ್ವಾತಂತ್ರ್ಯವೆನ್ನುವುದು | 40| ಓಡುತ್ತಿರುವನೆಂಬ ವಿಷಯವು ಹೊರಪಡುತ್ತದೆ (ಜ್ಯೋಶಿರ್ವಿ. ೬೯). 
ಪಾರತಂತ್ರಕ್ಕೆ ಬೇರೆ ಹೆಸರೇ ಹೊರತು ಬೇರೆಯಲ್ಲ (ಸಾಹಿಜೀ. ೯೮); ದಾಸ-ವ್ಯಾಸಕೂಟಗಳ (ಹೊರ (< ಪೊಲಗು) 4 ಪಡು] 


ಸಾಮರಸ್ಮದ ಸಮಾವೇಶವಾಗದ ಹೊರತು ನಿಜವಾದ ಭಕ್ತಿ ಬರಲಾರದು (ಜಗದಾ. ೫೯). ಹೊರಪದರ " ಹೊರಪದರು' ನೋ. 

೨. ಬಿಟ್ಟು; ಉಳಿದು; ಬೇರೆಮಾಡಿ: ಅವನು ಹೊರತು ಇನ್ನೊಬ್ಬರು ಈ ಹೊರಪದರು, ಹೊರಪದರ (ನಾ). ಮೇಲಿನ ಪೊರೆ; ಹೊರಗಿನ ಮಡಿಕೆ: ಈ 

ಕೊಠಡಿಗೆ ಕಾಲಿಟ್ಟಿಲ್ಲ(ಮಧ್ಮಮ. ೧೫೯). ಹೊರ್ತು: ೧ಿ. ಹೊಸದಾಗಿ ಬಹವೊಕ್ಕಲುಗಳಿಗೆ | | ಒಳಚರ್ಮದ ಜೀವಕಣಗಳ ಸ್ರವಣಗಳಿಂದ($eಂrtiಂn) ಚರ್ಮದ ಹೊರಪದರುಗಳು 
. ಬಿಟ್ಟು ಹೋಷ ವೊಕ್ಕಲಿಗೆ ಹೊರ್ತು ಹಾದಿಗೊಳವೊಕ್ಕಲಿಗೆ (ಎಕ.1%(5),ಕಾನಕಾ. ಹ ಮತ್ತು ಪೊರೆಬಿಡುವ ದ್ರವಗಳಾಗುತ್ತವೆ (ಟಬ. ೮೪).ಹೊರಪದರ: ಸಿಂಹಾವಲೋಕನ 

೧೨೬-೨೦: 1870); ನೂರು ಜನರಲ್ಲಿ ಶೂರನಾದವನು ಒಬ್ಬನೇ ಹೊರ್ತು ಎಲ್ಲರಿಗೂ | | ಕ್ರಮದಿಂದ ಹೊರಪದರವನ್ನು ನೋಡಿದಾಗ . . .ಅಮೂಲ್ಕವಾದ ಆಧಾರಸಾಮಗ್ರಿಗಳು 


ಹೊರಪ್ಪು ೮೯೯೬ ಹೊರಸು, 


ದೊರಕಿವೆ ಎಂಬುದನ್ನು ತೋರಿಸುವುದೇ ಈ ಉಪನ್ಮಾಸದ ಮುಖ್ಯಉದ್ದೇಶ | | («ಶೋಗೀ. ೧೧೫ ಅಡಟ). "ಒಳಮುಚ್ಚುಗ' ಪರಾ. 
(ಶಾಸಗಿ. ಒನ್ನುಡಿ). "ಒಳಪದರು' ಪರಾ. (ಹೊರ (ಆ ಪೊಜಗು) + ಪದರು] [ಹೊರ (< ಪೊಜಗು) 4 ಮುಚ್ಚಗೃ ( ಮುಚುಗ)) 
ಹೊರಪುು (ನಾ). ಮಳೆಯ ಮೋಡಗಳಿಲ್ಲದೆ ಆಕಾಶವು ನಿರ್ಮಲವಾಗಿ ; |ಹೊರಮುನಿ (ನಾ). ಎ ಹೊರಮುಚ್ಚಗ: (ಮಗ. ೧೩-೨೨೩). "ಒಳಮುನಿಗಿಡ' 


ಕಾಂತಿಯುಕ್ತವಾಗಿರುವುದು: ಬಹಳ ದಿವಸ ಹೊರಪಾಯಿತೆಂದರೆ, ಬೆಳೆಗಳು | ಪರಾ. [ಹೊರ (ಆ ಪೊಜಗು) 4 ಮುನ್ಶಿ! 
ಒಣಗಹತ್ತುತ್ತವೆ (ಬೆಳವ. ೨೬); ಹೊದ್ದ ಮೋಡ ಹೊರಪಾಗಿ ಬಿದ್ದ ಬೆಳದಿಂಗಳಿಂದ | 5 ಹೊರಮೈ "ಪೊಲಮೆಯ್‌' ನೋ. 
ಕುಸುರಿಚಿಕ್ಕಿ ಚುಕ್ಕಿ ಸುರಿದಂತೆ (ಕಮೇಘ- ೨೦-೭). "ಪೊರಪು', “ಪೊರೆಪು' ಪರಾ. ಹೊರಮೊಳೆ (ನಾ). ಮೂಲವ್ಯಾಧಿಯಲ್ಲಿ ಗುದಪ್ರದೇಶದ ಹೊರಗೆ 


(ಹೊರೆ (ಆ ಪೊಡೆ) + - ಪ್ರ] ಕಾಣಿಸಿಕೊಳ್ಳುವ ಮುಳ್ಳು,-ಮೊಳಕೆ: ಮೈಲತುತ್ತವಂ ಬೋಗುಡಿಚೆಸೊಪ್ಪಿನ 
ಹೊರಪ್ಪು (ನಾ). ಪದರ; ಮಡಿಕೆ: ಮುತ್ತುಗಳಿಗೆ . . . ಚಿಪ್ಪಿನ ಹೊರಪಾಗಿಂ ರಸದಲ್ಲಿ ತೇದು ಹೊರಮೊಳೆಗೆ ತೊಡೆಯೆ ಮೊಳೆ ಮಾಣುವುದು (ಸಕವೈ. ೨೯೩). 
ಕರಡಾಗಿಯು . . . ಪ್ರಬಲದೋಷಂಗಳು (ಸೌಗಂಧಿ. ೩೬೫-೨೮). "ಒಳಮೊಳೆ' ಪರಾ. [ಹೊರ (« ಪೊಅಗು) 4 ಮೊಳ್ಳೆ] 
[ಹೊರೆ (ಆ ಪೊರೈ) 4 - ಪ್ಯು] 10 ಹೊರಯುಂಕೆ "ಪೊಲಿಯಿಂಕೆ' ನೋ. 


ಹೊರಬದಿ (ನಾ). ಹೊರಮಗ್ಗುಲು; ಹೊರಪಾರ್ಶ್ವ: ಇಬ್ಬರು ಹೋಗಿ | |ಹೊರಯಿಕೆ "ಪೊಟಯಿಂಕೆ' ನೋ. 
ಹೊರಬದಿಯಲ್ಲಿಯ . . . ಮೇಜಿನ ಎದುರಿನಲ್ಲಿ ಕುಳಿತರು (ಚಂದುಟಿ. ೬೫). "ಒಳಬದಿ' | | ಹೊರಲಂಚ(ನಾ). ಬಹಿರಂಗವಾಗಿ ಪಡೆಯುವ ಲಂಚ: ಸ್ವಾಮಿಕಾರ್ಯಕೊಂಚನೆಯ 
ಪರಾ. (ಹೊರ (« ಪೊಲಗು) 4 ಬದಿ) | ಮಾಡಿ ಹೊರಲಂಚಮಂ ಕೊಂಡು !ಕೃಷ್ಣಎ. ೨-೯೮). "ಒಳಲಂಚ' ಪರಾ. 
ಹೊರಬರು "ಪೊಅವರ್‌' ನೋ. (ಹೊರ (< ಪೊಲಗು) 3 ಲಂಚ) 


ಹೊರಬಾಗಿಲು 'ಹೊಅಬಾಗಿಲು' ನೋ. (15 |ಹೊರಲಿಗ (ನಾ). ಒಂದು ಬಗೆಯ ಮೂಲಿಕೆ; ಹೊರಲಿಗ, ಚಿಕ್ಕ ಹೊರಲಿಗನ 
ಹೊರಬಿಗ 'ಪೊಅಬಿಗ' ನೋ. | |  ಸಮೂಲ,ಭಂಗಿಯ ಪುಡಿ . . . ಇಷ್ಟನ್ನೂ ಕೂಡಿ ಅರೆದು (ವಿವೈವಿ. ೨೧೫). [?] 
ಹೊರಬೀಳು 'ಹೊಜಬೀಳ್‌' ನೋ. | [ಹೊರವಡು “ಪೊಅಮಡು' ನೋ. 
ಹೊರಬುದ್ದಿ (ನಾ). ಎ ಹೊರಚಾಳಿ ೨: ಕುಡಿತ ಹೊರಬುದ್ದಿ ಮೊದಲಾದವು | |ಹೊರವಯ್ಯ (ನಾ). ಒಬ್ಬಾತನ ಹೆಸರು: ಕುಟುವರ ಗಾಯಿಗ ಹೊರವಯ್ಯಂ ಸತ್ತು 
ಒಳಗೊಳಗೆ ಪಸರಿಸುತ್ತಿದ್ದವೆಂದು ಹೇಳಬೇಕಾದುದಿಲ್ಲ (ಬೆಟ್ಟಹೊ .೩೦). | ಸುರಲೋಕಕ್ಕೆ ಪೋದ (ಎಕ. ೪೫ ಸೊರಬ. ೪೫೪-೫; ೨73). [ಹೊರವ, 3- ಆಯ್ಕ] 
(ಹೊರ (ಆ ಪೊಲಗು) 4 ಬುದ್ಧಿ] 20 (ಹೂರವಲ್ಲವು “ಪೊಜವಲಯ' ನೋ. 


ಹೊರಬೆದ್ದಲೆ (ನಾ). (ಊರಿನ) ಹೊರಭಾಗದಲ್ಲಿರುವ ಹೊಲ: ಅನ್ತು ಗಟ್ಲೆ | 'ಹೊರವಳಯ "ಪೊಲವಲಯ' ನೋ. 
ಮತ್ತ ೧ ಊರಿಂ ಹೊರಬೆದ್ದಲೆ ಮತ್ತ ೩೬೬ ರ ೫ ಹುಡುವರ್ಗ್ಗಂ ಪಟೆಕೆಲೆಗೆ ತೆಂಕಣ | |ಹೊರವಾಗಿಲು "ಪೊಜಬಾಗಿಲು' ನೋ. 
ಕೋಡಿಯಲಿ ಗಟ್ಸ್‌ ಮತ್ತರ್‌ ೧ (ಎಕ. ೪॥|,ಹೊನ್ನಾಳಿ. ೧೦೭-೧೬; 1048). | | ಹೊರವಾಜು "ಪೊಲಮಾಜ್ಕು' ನೋ. 
[ಹೊರ (< ಪೊಅಗು) 4 ಬೆದ್ದಲೆ (< ಬೆದ್ದಲ್‌)) | ಹೊರವು (ನಾ). ಸೊಂಪು; ಹುಲುಸು: ಕೊಂಬೆಕೊಂಬೆಗು ಹೂವು,ಹಣ್ಣನ್ನು ಹೊತ್ತು 


ಹೊರಮಗ್ಗಲು "ಹೊರಮಗ್ಗುಲು' ನೋ. | ಹೊರವಾಗಬೇಕು (ನಡದಾ 1, ೩೮೪); ತೋಟ ಮಾತ್ರ ಪಾಳುಬೀಳದೆ ದಟ್ಟವಾಗಿಯೂ 
ಹೊರಮಗ್ಗುಲು, ಹೊರಮಗ್ಗಲು (ನಾ). ೧. ಹೊರಗಿನ ಪಾರ್ಶ್ವ,- ಬದಿ: | | ಹೊರವಾಗಿಯೂ ಬೆಳೆದಿತ್ತು (ಪುನರು. ೨೮೩). [ಹೊರೆ (< ಪೊರೈ) 4 -ವು] 
ಅವರ ಸುನೆಯ ಹೊರಮಗ್ಗುಲಿನಲ್ಲಿಯೇ ದೊಡ್ಡದೊಂದು ಆಲದ ಮರವಿದೆ (ರೂಡಿ). | ಹೊರಸಂಚಾರ (ನಾ). ಹೊರಗಿನ ತಿರುಗಾಟ; ವಾಯುವಿಹಾರ: ಒಂದು 
ಹೊರಮಗ್ಗಲು: ೧. ಹೊರಮಗ್ಗಲಿಗೆ ಅರಬ ಜನರ ಪಹಾರೆಯದೆ (ಮಂಜುಕ. ೪). | | ಭಾನುವಾರ ನದಿಯ ಬಳಿಗೆ ಹೊರಸಂಚಾರ ಹೋಗೋಣ ಎಂದು ಗುರುಗಳು ಹೇಳಿದರು 
೨. ಹೊರಮೈ; ಮೇಲುಭಾಗ: ಗಿಡದ ತೋಟೆ ಹೊರಮಗ್ಗಲು ಹುರುಬರಕು (ಕಪಪು. ೨-೪೦). [ಹೊರ (ಆ ಪೊಅಗು) 4 ಸಂಚಾರ] 
ಇರುವದು (ಮುಂಬಖು. ೪-೭೧)."ಒಳಮಗ್ಗುಲು' ಪರಾ. 30 | ಹೊರಸರಿ (ಕ್ರಿ). ಹೊರಕ್ಕೆ ಹೋಗು ,-- ಸಾಗು: ಹೃದಯಕ್ಕಾದ ತೃಪ್ತಿಯ ಭಾವನೆ 
[ಹೊರ (ಆ ಪೊಅಗು) 4 ಮಗ್ಗುಲು (ಆ ಮಗ್ಗುಲ್‌)] | ತುಳುಕಿ ಹೊರಸರಿದಂತೆ ನದಿಯ ಜಲ . . . ಹರಿಯುತ್ತಿದೆ (ಬೆತಂಬಾ. ೧. "ಒಳಸರಿ' 


25 


ಹೊರಮಡು "ಪೊಲಮಡು' ನೋ. ಪರಾ. [ಹೊರ (< ಪೊಲಗು) *- ಸರಿ; 

ಹೊರಮಾಟ (ನಾ). ಇತರರ ಕೈವಾಡ ,- ಹಸ್ತಕ್ಷೊಪ: ಬೊಮ್ಮಿದೇವರಸರು | |ಹೊರಸಲು (ನಾ). ೧. ಹಗ್ಗವನ್ನು ಹೆಣೆದು ಮಾಡಿದ ಮಂಚ; ಹೊರಸು: 
ಕಿ(ಳ್ಬೋ]ಗು ನಡಿಸಿದ ಮರ್ಯ್ಕ್ಯಾದೆ |ಯೆಂದಿಂದೆ!ಗಂ ಹೊರಮಾಟವಿಲ್ಲದಿದ » ಸಿಗೆ ಕೆಲೆ ಬಾಣಂತಿಯು ಹೊರಸಲ ಮೇಲೆ ಮಲಗಿದ್ದಾಳೆ (ರೂಢ). ೨. ಬಿದಿರಿನ ಬುಟ್ಟಿ; 
ನೇಜ್‌ಲ ಕೆಯ ನಡುಸ್ತಳಕಂ . .. ಕೊಂಡ ಮರ್ಯಾದೆಯಜುವಣಗದ್ಕಾಣಂ ನಾಲ್ಕು |35 | ಹೆಡಗೆ: ಆ ಪಡಸಾಲೆಯೊಳಗೆ ಎಂಟೇ ಒಲೆ ಹೂಡಿರುವರಂದರ ಈಗ ಒಂದು ಹೊರಸಲು 
(ಕಣ, 1೫, ೪೮-೪೩; 1247). (ಹೊರ (ಆ ಪೊಆಗು) + ಮಾಟ, | ತುಂಬ ಹೋಳಿಗೆ ಮಾಡಿದರು(ಆಶೋಕ. ೨). 

ಹೊರಮಾರು "ಪೊಅಮಾಲ್ಲು' ನೋ. (ಹೊರಸ್ಕು (< ಪೊರಸು) * - ಅಲು (<- ಅಲ್ಫ್‌)) 

ಹೊರಮುಖ (ನಾ). ಹೊರಭಾಗ; ಹೊರಆವರಣ: ಮಡಕೆಯಂ ಶುದ್ದೋದಕದಿಂದ | |ಹೊರಸಲುಹಕ್ಕಿ (ನಾ). ಪಾರಿವಾಳ; ಹೊರಸು: ಪಿಕಳಾರಗಳ ಸಿಳ್ಳುಲಿಯಾಗಲಿ 
ಒಳಮುಖವಂ ಚೆನ್ನಾಗಿ ತೊಳೆದು ... ಹೊರಮುಖವಂ ಪಾವಡೆಯಿಂದೊರಸಿ (ಸಕವೈ. ಹೊರಸಲು ಹಕ್ಕಿಗಳ ಗುಬ್ಬಳಿಕೆಗಳಾಗಲಿ. . . ಅವನಿಗೆ ಕೇಳಿಸುತ್ತಿರಲಿಲ್ಲ 


ಹೊರಮುಚುಕ "ಹೊರಮುಚ್ಚಗ' ನೋ. ಹೊರಸೀರೆ (ನಾ). ಒಂದು ಬಗೆಯ ಔಷಧದ ಮೂಲಿಕೆ ,- ಬೇರು: ಒಳಸೀರೆ 


೩೯೩). "ಒಳಮುಖ' ಪರಾ. (ಹೊರ (« ಪೊಜಗು) 4 ಮುಖ] [49] (ಮರಮ. ೬೪). [ಆ ಹೊರಸ್ಕು (ಆ ಪೊಟಸು) 4 ಹಕ್ಕಿ (ಆ ಪಕ್ಕಿ)! 
I 
| 
ಹೊರಮುಚ್ಚಗ, ಹೊರಮುಚುಕ (ನಾ). ಮುಟ್ಟಿದ ಕೂಡಲೇ ಎಲೆಗಳನ್ನು | | ೩, ಹೊರಸೀರೆ ೩, ಚೋಳ, ಮೂಡುಹಿಡಿ ಬನ್ನಿಸೊಪ್ಪು ಇವನ್ನು ಕೂಡಿಹಾಕಿ ಇಡಿದು 


ಮುಚ್ಚಿಕೊಳ್ಳುವ ಒಂದು ಬಗೆಯ ಗಿಡ; ಮುಟ್ಟಿದರೆ ಮುನಿ: ಹೊರಮುಚ್ಚಗ | | .. ಮೂಜುದಿನ ಮೆಲ್ಲಲು ಕಣ್ಣು ಕಾಂಬದು (ಎವೈಎ. ೬೩). "ಒಳಸೀರೆ' ಪರಾ. 
ಒಳಮುಚ್ಚಗಗಳೆಂಬ ವನಸ್ಸತಿಗಳು ಕೈಹಚ್ಚಿದ ಕೂಡಲೆ ಎಲೆಗಳನ್ನು ಮುಚ್ಚಿಕೊಳ್ಳುತ್ತವೆ | [ಹೊರ, + ಸೀರೆ] 


(ಮುಂಜ. ೭-೨೬೫). ಹೊರಮುಚುಕ: ಹೊರಮುಚುಕವು ಹಳ್ಳಿಗಳ ನುಡಿಯಲ್ಲಿ | 45 ಹೊರಸು (ಕ್ರಿ). ಲೇಪಿಸು; ಬಳಿ: ಆ ಬೆಂದ ಕಾಯ ಮೇಲೆ ಹೊರಸಿ ತುಪ್ಪವನೆೆದು 
“ಅಂತರ್ದರ್ಶನ'; ಕೇವಲ ಸ್ಪರ್ಶದಿಂದ ಒಳಮ್ಮೆ ತೋರಿಸುವ ಒಂದು ಗಿಡಮೂಲಿಕೆ ಸಲಗೆಯಿಂದವೆ ಚುಚ್ಚಿ (ಸೂಪಶಾ. ೫-೪೫). ([ಹೊರ್ಮೇ(« ಪೊರೈ) 1 -ಸು) 


ಹೊರಸ್ಮು ೮೯೯೭ ಹೊರಳ್ಳೆ 


ಹೊರಸ್ಕು "ಪೊಲಸು' ನೋ. ಹೊರಳಿಗಳೆ (ಕ್ರಿ). ಮುದ್ದೆಯನ್ನು ದಾಟು: ನೊರೆರಕುತ ಲುಳಿಮಸಗಿ ಮಿದುಳಿನ 
ಹೊರಸ್ಮು "ಪೊರಸು'ನೋ. ಹೊರಳಿಗಳೆದು . . . ಶಿರದ ತಡಿಗಳಲಡಸಿ ಹರಿದುದು ವೈರಿಸೇನೆಯಲಿ (ಖವ್ಮಾದ್ಯೋ. 
ಹೂರಸುತ್ತು "ಹೊಟಸುತ್ತು' ನೋ. ೨-೫೩), [ಹೊರಳಿ (ಆ ಪೊರಳಿ) *- ಕಳೆ 


ಹೊರಸೂರು (ನಾ). (ಮನೆಯ ಸುತ್ತಲೂ) ಹೊರಚಾಚಿಕೊಂಡಿರುವ | ಹೊರಳಿಗಿಡಿ (ನಾ). ಗುಂಪುಗುಂಪಾಗಿ ಸಿಡಿಯುವ ಕಿಡಿ: ಭೀಮಸೇನನ ಧರಧಾರದ 
ಛಾವಣಿಯ ಭಾಗ: ಗರಡಿಮನೆ ಹೊರಸೂರಿನಲ್ಲಿ ಬೆಂಕಿ ಉರಿ ಎದ್ದದ್ದ ಕಂಡು ಪುಕಾರು | 5 | ಹೊಯ್ಲುಗಳ ಗದೆಯಲಿ ಹೊರಳಿಗಿಡಿ ರೊಂಪಿಸಿದುವುರು ಖದ್ಕೋತಮಂಡಲವ 


ಮಾಡಿದ್ದರಿಂದಾ ಬೆಂಕೆ ಹಾಕಿದವನು ಕಾಡ ಒಳಗೆ ಓಡಿಹೋದ («ರಾಚೇಂವ್ರ . ೨೬%). ; (ಅವಾಗ ೩-೧೭); ಹೊರಳಿಗಿಡಿ ಹೊದಜ್‌ದ್ದು ವಕ್ಟಾಲರ ಪುರಂಗಳ ಸರಕುದೆಗಸಿದವು 
(ಹೊರ (< ಪೊೊಅಗು) 4 ಸೂರ್ಲು(< ಸೂರ್‌)] (ತೊರರಾ. ೪-೪-೧೯). [ಹೊರಳಿ (ಆ ಪೊರಳಿ)+ 81 
ಹೊರಸೂಸು "ಪೊಅಸೂಸು' ನೋ. ಹೊರಳಿಚು "ಪೊರಳ್ಹು' ನೋ 


ಹೊರಸೆಳತ (ನಾ). ಹೊರಗಿನಿಂದುಂಟಾಗುವ ಆಕರ್ಷಣೆ,- ಎಳೆತ : ಇಂಗ್ಲೀಷು | |ಹೊರಂಳಿದೆಗೆ (ಕ್ರಿ). ಒಟ್ಟಾಗು; ದಟ್ಟೈಸು: ತೆರಳಿದುದು ಕಪಿಸೇನೆ ಸಾಗರ ಹೊರಳಿದೆಗೆ 
ಬೆಂಗಾಲೀ ಮರಾಠೀ ತೆಲಗು ಮುಂತಾದ ಸಾಹಿತ್ಯಗಳ ಹೊರಸೆಳತದಿಂದಲೂ . . . ನಮ್ಮ |10| ವಂದದಲಿ ನಾಲ್ದೆಸೆಗೆ (ತೊರರಾ. ೪-೮-೨೦). [ಹೊರಳಿ (< ಪೊರಳಿ) ೬ ತೆಗೆ] 
ಸಾಹಿತ್ಯವುಇದೀಗ ಹೊಸದಾಗಿ ಹೊಳಪುಗೊಳ್ಳುತ್ತಲಿದೆ (ತಿಡುಗು. ಪೀಠಿಕೆ). "ಒಳಸೆಳೆತ' ಹೊರಳಿಮಂಡಿ (ನಾ). ಖಡ್ಗ ಯುದ್ದೆದಲ್ಲಿಯ ಒಂದು ಭಂಗಿ,- ವರಸೆ: 
ಪರಾ. [ಹೊರ (ಆ ಪೊಅಗು) 4 ಸೆಳತ (ಆ ಸೆಳೆತ )] ಪಾದವನ್ನು ಮುಂದೆ ಶೀಘ್ರವಾಗಿ ಚಾಚಿ ಹಿಂದಕ್ಕೆ ಪುನಃ ತಿರುಗಿ ಭೂಮಿಯಲ್ಲಿ ಇಡಬೇಕು 
ಹೊರಹಾಕು "ಹೊಅಹಾಕು' ನೋ. ಕಡಮಪಾದಕ್ಕೂ ಯಾ ಪ್ರಕಾರವನ್ನೆ ಮಾಡಿದರೆ ಹೊರಳಿಮಂಡಿ ಮುರಿವದುಯಂಬುದು 
ಹೊರಹಾಯು "ಪೊಲವಾಯ್‌' ನೋ. (ಖಡ್ಗಟೀ. ೪-೩೩). |ಹೊರಳಿ, 3- ಮಂಡಿ] 
ಹೊರಹು "ಪೊರೆಪುು' ನೋ. 15| ಹೊರಳಿಯೊಡೆ (ಕ್ರಿ). ಗುಂಪು ಚೆದರು; ಚೆಲ್ಲಾಪಿಲ್ಲಿಯಾಗು: ಹೊರಳಿಯೊಡೆದು 
ಹೊರಹುಂಡಿ (ನಾ). ಊರ ಹೊರಗಿನ ಸಣ್ಣ ಹಳ್ಳಿ,- ಗ್ರಾಮ: ಗೋವುಯಿಲ್ಲದವಂಗೆ ುಹಾಪ್ರಧಾನರು ಮರಳಿದರಲಾ (ಕುವ್ಕಾಭೀ.ಆ-೬೫); ರಘುನಾಥ ಕೈಯಿಕ್ಕಿದನು 
ಹೊರಹುಂಡಿಯುಂಟೆ (ಕರಕ. ೧೦೨-೫). [ಹೊರ (< ಪೊಜಗು)*- ಹುಂಡಿ ಕಾರ್ಮುಕಕೆ ತೆಅವೆಯಾದುದು ಭೀತಿ . . . ಹೊರಳಿಯೊಡೆದುದು ಮಿಕ್ಕ ರಕ್ಕಸರ 
ಹೊರಹೊಂಚು (ಕ್ರಿ). ಹೊರಭಾಗವನ್ನು ಲಕ್ಷಿಸಿ ನೋಡು: ಮುಚ್ಚಿದ ಕೋಳಿ (ತೊರರಾ. ೩-೬-೫೧). (ಹೊರಳಿ (ಆ ಪೊರಳಿ)--ಒಡೆ;) 
ಹೊರಹೊಂಚಿ ಮುಂಬೆಳಕೊಳಂತೆ ಕೂಗಿತು (ಗೊಲ್ಲೊಥಾ. ೧೪-೨). ಹೊರಳಿಯೊಡೆಯಿಸು (ಕ್ರಿ). ಗುಂಪನ್ನು ಚೆದರಿಸು; ಗುಂಪು ಚೆಲ್ಲಾಪಿಲ್ಲಿ 
(ಹೊರ ( ಪೊಲಗು) 4 ಹೊಂಚು, (ಆ ಪೊಂಚು,)) | ಯಾಗುವಂತೆ ಮಾಡು: ಹೊಕ್ಕನು ಹೊರಳಿ!ಪಾಳಾಂ.ಳೆ!ಯೊಡಯಿಸಿದನಾ 
ಹೊರಹೊಂಡು "ಪೊಲಮಡು' ನೋ. | ಪೌಜಿನಕ್ಕತುಳದ ರಾವುತರನು ಒಕ್ಕಲಿಕ್ಕಿದನು (ಕುರಾಸಾಂ. ೪೦-೨೮). 
ಹೊರಹೊಮ್ಮಿಸು "ಹೊಅಹೊಮ್ಮಿಸು' ನೋ. | [ಹೊರಳಿಯೊಡೆ “- - ಇಸ್ಕು] 
ಹೊರಹೊಮ್ಮು "ಪೊಲಪೊಣ್ಮು' ನೋ. ಹೊರಳಿವೆಣ (ನಾ). ರಾಶಿರಾಶಿಯಾಗಿರುವ ಹೆಣ: ಮುರಿಯಲಾಗದು ಕೊಂದ 
ಹೊರಹೊರಡಿಸು "ಹೊಲಹೊಣಡಿಸು'ನೋ. ಹಚ್ಚೆಗಳ ಹೊರಳಿವಣನುಪ್ಪರಿಸಿದುದು ತಾಳೇಳಜುದ್ದದಲಿ (ತೊರರಾ. ೬-೩೦-೮). 
ಹೂರಹೊರಡು "ಹೊಲಹೊಅಡು' ನೋ. 25 | (ಹೊರಳಿ (< ಪೊರಳಿ) 4 ಪೆಣ। 


| 
| 
ಹೊರಳ್‌ "ಪೊರಳ್‌' ನೋ. | | ಹೊರಳಿವೆಳಗು (ನಾ). ದಟ್ಟವಾದ ಬೆಳಕು; ಸಾಂದ್ರವಾದ ಕಾಂತಿ: ಹೊರಳಿವೆಳಗಿನ 
ಹೊರಳಾಟ (ನಾ). ಉರುಳಾಡುವುದು: ಸೆಕೆಯಿಂದಾಗಿ ರಾತ್ರೆಯಲ್ಲಾ ನಿದ್ದೆ ಹ 
ನ್ನ | 
ಟ್ಟ 
| 
| 
| 


20 


| ಹೊಗರ ಧಾರೆಯ ಸುರುಚಿರದ ಮೋಹರದ ಮಣಿಬಂಧುರದ ಖಂಡೆಯವಿರಲು ಕೈಯಿಕ್ಕಿದನು 
ಬರಿ ಹೊರಳಾಟವೇ ಆಯ್ತು (ರೂಢಿ). [ಹೊರಳು (ಆ ಪೊರಳ್‌)+ ಆಟ) 


ಕಲಿಹನುಮ (ತೊರರಾ. ೫-೨-೮೪). (ಹೊರಳಿ (ಆ ಪೊರಳಿ) + ಬೆಳಗ್ಳು] 
ಹೊರಳಾಡಿಸು (ಕ್ರಿ). ೧. ಹೊರಳುವಂತೆ ಮಾಡು; ಉರುಳಿಸು: ಮಗು ತನ್ನ | |ಹೊರಳಿಸು "ಪೊರಳಿಸು' ನೋ. 

ಗೊಂಬೆಯನ್ನು ಮಣ್ಣಿನಲ್ಲಿ ಹೊರಳಾಡಿಸುತ್ತಾ ಆಡುತ್ತಿತ್ತು (ಕೂ). ೨. ಮತ್ತೆ ಮತ್ತೆ ಇ "ಪೊರಳ್‌' ನೋ. 

ನೆನಪಿಗೆ ತಂದುಕೊಳ್ಳು,- ತಿರುವಿಹಾಕು: ಚೆಲುವಾಂಬಾ ಗುಣದೋಷಗಳನ್ನು ನನ್ನ ಶಾರನ್ನು (ನಾ). ೧. ತಿರುವು; ಬಾಗು: ಬಾಬೂ ದಾರಿಯ ಹೊರಳನ್ನು ಸುತ್ತಿ 

ಮನಸಿನಲ್ಲಿ ಹೊರಳಾಡಿಸಿದೆ (ಚೆಂಗಾಳ್ವ. ೪೬೯). [ಹೊರಳಾಡು “- - ಇಸ್ಬು] |  ಮರೆಯಾದನು (ರಕ್ತಥ್ಯ. ೩೪೩). ೨. ಬದಲಾವಣೆ; ಮಾರ್ಪಾಡು: ೧೯೦೫ ರಿಂದ 
| ಇತ್ತೀಚಿನ ಜಾಗೃತ ಹಿಂದುಸ್ತಾನದ ಹೊರಳುಗಳನ್ನೂ ಚೆನ್ನಾಗಿ ಅಭ್ಕಾಸಮಾಡಿದನು 
(ಜೆಟ್ಟಹೊ. ೬೭). ೩. ಒ೦ದು ಬಗೆಯ ತಿರುಗುವ ಯಂತ್ರ: ಹೆಪ್ಪಾದ ಸೊನೆಯನ್ನು 
ಬೇರೆ ಬೇರೆ ವೇಗದಿಂದ ತಿರುಗುವ ಎರಡು ಹೊರಳುಗಳ (8016೧) ಎಡೆಗೆ ಕೊಡುತ್ತಾರೆ 


ಹೊರಳಾಡು (ಕ್ರಿ). (ಹಸಿವು ನೋವು, ದುಃಖ ಮುಂತಾದುವುಗಳನ್ನು 
ಸಹಿಸಲಾರದೆ) ಉರುಳು; ಅತ್ತಿಂದಿತ್ತ ದೇಹವನ್ನು ತಿರುಗಿಸು; ಹೊರಳು: 
ಆ ಬಟ್ಟೆ ಬೇಗ ಕಳೆಯಲಿಕ್ಕೆ ಬಾರದಿದ್ದರೆ ನೆಲದ ಮೇಲೆ ಬಿದ್ದು ಹೊರಳಾಡಬೇಕು | 35 


(ಮುಂಬಯು. ೪-೬೧); ನಾನೂ ಬರಿಯ ಹೊಟ್ಟೆಯಲ್ಲಿ ಹೊರಳಾಡಿದೆ (ನಂಟರು. ೩೮). | (ಟಾಲಪ್ರ, ॥ ೫೧). | ಪೊರಳ್‌। 
ಹೊರಳು, (« ಪೊರಳ್‌) 4 ಆಡು] [ಹೊರಳ್ಳೆ (ನಾ). ೧. ಚಕ್ರಾಕಾರವಾದ ಚಲನೆ; ಸುತ್ತಾಟ; ತಿರುಗಾಟ 
ಹೊರಳಿ 'ಪೊರಳಿ' ನೋ. |, ಆವೆಡೆಯೊಳುಮಿಲ್ಲ ಸುಖಂ ಕೈವಲ್ಕದೊಳಲ್ಲದನ್ನೆಗಂ ದೇಹಿಗಳಂ ತೀವುವ ಕೆಡಹುವ 


ಹೊರಳಿಗಟ್ಟು (ಕ್ರಿ). ಗುಂಪಾಗು; ಒಟ್ಟಾಗು: ಗಿರಿಯ ಮುತ್ತಿದ ಮುಗಿಲವೊಲು 
ಹೊಗೆ ಹೊರಳಿಗಟ್ಟಿತು ಮೇಲೆ ದಳ್ಳುರಿ ಧರಧುರದಲೊಳಬೀಳುತಿದ್ದವು ಕಿಡಿಯ 


ಯಂತ್ರ ಘಟಾವಳಿಗಳ ಹೊರಳೆಯಂತೆ ವಿಧಿ ತಿರಿಗಿಸುಗುಂ (ಅನಂಪು. ೯-೩೪). ೨. ಒಂದು 
40, ಲೆಕ್ಕದ ಹಣವನ್ನು ಇನ್ನೊಂದು ಲೆಕ್ಕಕ್ಕೆ ಮರುಪಾವತಿಯ ಆಧಾರದ ಮೇಲೆ 


ಚೂಣಿಯಲಿ (ಕುವ್ಮಾದೋ, ೧೯-೪೫). [ಹೊರಳಿ (< ಪೊರಳಿ) 4 ಕಟ್ಟು] ವರ್ಗಾಯಿಸುವುದು: 8). 

ಹೊರಳಿಗಡಿ, ಹೊರಳೆಗಡಿ (ಕ್ರಿ). ಗುಂಪುಗುಂಪಾಗಿ ಕತ್ತರಿಸು; ಒಟ್ಟಿಗೆ ಹೊರಳೆಯಮಾತು ಇ (ವಿಷಯವನ್ನು) ಹೊರಳಿಸಿ ಆಡುವ ಮಾತು: ನೆ 
ಬೀಳುವಂತೆ ಕಡಿ: ಎಡಬಲವಂಕದವರನು ಹೊರಳಿ (ಪಾಠಾಂ.ಳೆ]ಗಡಿದಸುರಾರಿ ತಿಳಿದವರುಗಳೆಲ್ಲ ಹೊರಳೆಯ ಮಾತನಾಡುವುದಕೆ ಬಾರದು ಅಟ್‌ಯರು ತಾ ಲೌಕಿಕವನು 
ಶಂಖೋತ್ತಮವ ಮೊಳಗಿಸಿದ (ನಿಭಾಗ.೧೦-೮೯-೩೫). ಹೊರಳೆಗಡಿ: ಅನಿಬರ ಕೊರಳುಗಳ (ಜ್ಲಾನಚ. ೯-೧೩೪). (ಹೊರಳ್‌ (ಆ ಪೊರಳ್‌) + - ಎ] 


ಕಾನನದ ಕುಮ್ಮರಿಯ ಹೊರಳೆಗಡಿವಂದದಲಿ ತಲೆಗಳ ಗಿರಿಗಳನು ಮಾಡಿದನು |«5 |ಹೊರಳ್ಳೆ "ಪೊರಳಿ' ನೋ." 
(ನಿಭಾಗ ೯-೧೫-೨೫). [ಹೊರಳಿ (< ಪೂರಳಿ) 4 ಕಡಿ] ಹೊರಳ್ಕೆ "ಹೊಳ್ಳೆ' ನೋ. 


ಹೊರಳ, 


ಹೊರಳ್ಳೆ "ಹೊಳ್ಳೆ' ನೋ. | 
ಹೊರಳೆಗಡಿ "ಹೊರಳಿಗಡಿ' ನೋ. | 
ಹೊರಳ್ಟು "ಪೊರಳ್ಹು' ನೋ. 
ಹೊರಾಂಗಣ (ನಾ). (ಕಟ್ಟಡದ) ಬಾಹ್ಮ ಆವರಣ, ಬಯಲು ಜಾಗ. 
ಹೊರಾಂಗಣಕ್ರೀಡೆ ಎ (ಕಟ್ಟಡದ) ಹೊರಗಿನ ಆವರಣದಲ್ಲಿ ಆಡುವ |: 
ಆಟ,- ಬಯಲುಜಾಗದಲ್ಲಿ ಆಡುವ ಆಟ: ಈ ಹುಡುಗನಿಗೆ ಹೊರಾಂಗಣ 
ಕ್ರೀಡೆಯಲ್ಲಿ ಬಹಳ ಆಸಕ್ತಿಯಿದೆ (ರೂಢ). [ಹೊರ (ಆ ಪೊಜಗು) 3- ಅಂಗಣ] | 
ಹೊರಾದಾಯ (ನಾ). ಹೊರಗಿನಿಂದ ಬರುವ ಆದಾಯ: ber 
ಚರಾದಾಯ ಹೊರಾದಾಯ ಊಳಿಗಮಾನ ಇವು ಮೊದಲಾದ ಸಕಲ ಸ್ವಾಮೃವನು . 
ಅನುಭವಿಸಿಕೊಂಡು ಪುಟ ೧೫೧; 1756); ಹುಲ್ಲು ಹಣ 
ಚರಾದಾಯ ಹೊರಾದಾಯ ಶೀಗೇಮಡಿ . . . ರೂಢಿಸಿಕ್ಕೊಂಡು (ಹುಟ್ಟಿಹ. ೩). 
|ಹೊರ («ಆ ಪೊಣಗು) 3- ಆದಾಯ) 
ಹೊರಿಗೆ "ಪೊಲ್‌ೌಗೆ' ನೋ. 
ಹೊರಿಗೆವಾಳ "ಹೊಲ್‌ಗೆವಾಳ' ನೋ. 
ಹೊರಿಯೊಟ್ಟೆ "ಹುರಿಯೊಟ್ಟೆ' ನೋ. 
ಹೊರಿಸು "ಪೊಟ್‌ೌಸು' ನೋ. 
ಹೊರೆ, `ಪೂರೆೈ' ನೋ. 
ಹೊರೈ `ಪೂರೈ' iw 
| "ಪೂರ'' 
"ಪೊರೆ." ii 
"ಪೂರ"' ನೋ. 
“ಪೊಜ್‌' ನೋ. 
ಹೊರೆಕಟ್ಟು `ಪೊಜ್‌ಗಟ್ಟು' ನೋ. 
ಹೊರೆಕಾರ "ಪೊಜ್‌ಕಾಜ' ನೋ. 
ಹೊರೆಕಾಅ (ನಾ). ೧. ಪಕ್ಕದಲ್ಲಿರುವವನು; ಸಮಾಪದಲ್ಲಿರುವವನು. ೨. 
ಪರಿಚಾರಕ; ಆಜ್ಞಾಧಾರಕ: ನಮಸ್ಕಾರಕುಳಿದ ದೇವವ್ರಾತಮರುಹಮಲ್ಲಂ ಮಮ 
ಕರ್ತು ಶಿವನ ಹೊರೆಕಾಅರೆನಲರ್ಪಿಪರು ಕಮಲಾಕ್ಷಮುಖ್ಯರು (ವೀಶೈಪು. ೩-೨೧-೩೬). | 
I 


ಬಹರು (ಎಕ. ೫೪, ನಂಜನ ೨೯೫. 10 
15 


20 


25 


| 
| 
ಗೆ 
| 
| 
| 
I 
\ 
| 
| 
H 
[ 
| 
| 
| 
| 
| 
| 
I 


(ಹೊರೆ (ಆ ಪೊರೆ) 1 - ಕಾಣ) 
ಹೊರೆಗಳೆ "ಪೊರೆಗಳೆ' ನೋ. 
ಹೊರೆಗಾಣ್‌ (ಕ್ರಿ). ಸಲಿಗೆಯಿಂದಿರು; ಲಘುವಾಗಿರು: .ಹೊರೆಗಾಣದಿಹ 
ನೇಹಗಲಹದೆ ಮೊಗಂಗೊಡದ ಗಿರಿಸುತೆಯ ಬೆಂಗಡೆಗೆ ಸೊಪ್ಪುಳಾಗದ ಸಎದೂಳಂದ | 
ಬಳಿಸಂದು . . . ಆಲಿಂಗನಂಗೆಯ್ವ ಪಂಪಾವಿರೂಪಾಕ್ತ ಸಲಹೆಮ್ಮನು (ಚಲಪು. ೩೮-೧). 
ಹೊರೆ (< ಪೊರೆ) 1 ಕಾಣ್‌] 
ಹೊರೆಗುಂದು (ಕ್ರಿ). ಉತ್ಸಾಹವನ್ನು ಕಳೆದುಕೊಳ್ಳು; ನಿರುತ್ಸಾಹವನ್ನು ತಾಳು: [35 
ಭಾರಿಧನುವಿದೆ ಭಾಮಿನಿಯ ಮುಂದೆ ಎವಗೆ ತವಗಿದು ವಶವೆ ಬಾವನ್ನವನು ವೇಷ್ಟಿಸಿ 
ಜಭುಜಗವಿದೆಯೆಂದವನಿಪರು ಹೊರೆ [ಪಾಠಾಂ.ರ] ಗುಂದಿದರು ಭಯಮುಖದ ದುಗುಡದಲಿ 
(ಕುಮ್ಮಾಆ, ೧೪-೨೧). ಹೊರೈ(< ಪೊರೆ) + ಕುಂದು) 
ಹೊರೆಗೆಲಸ (ನಾ). ರಾಶಿಕೆಲಸ; ಹೆಚ್ಚುಕೆಲಸ: ಹೊತ್ತಾರೆ ಹೊರೆಗೆಲಸ ಮಿಕ್ಕರೆ 
ಮಿಗಲಿ ಮಿಕ್ಕಾದ ನೆರೆಹೊರೆ ನಕ್ಕರೆ ನಗಲಿ (ಗೋಕುನಿ. ೪-೧೦). 
(ಹೊರೆ (ಆ ಪೊಟ್‌) + ಕೆಲಸ) 
ಹೊರೆಗೊಳಿಸು (ಕ್ರಿ). ಬೆರಸು; ಸೇರಿಸು: ಕೆಂಡಧೂಪವ ಕೊಟ್ಟು ಹುರಿದ 
ನೆಲ್ಲಿಯಕಾಯನು ಬಳಿಕದಲೊಳಿಕ್ಕಿಯೊಗ್ಗರಿಸಿ ಪರಿಮಳವ ಹೊ (ಪಾಠಾಂ. ದಹೋ] 
ರೆಗೊಳಿಸಿ ಮಾಡುವುದು (ಸೂಪಶಾ. ೬-೧೯). 
(ಹೊರೆ, (-ಆ ಪೊರ್ಮೆ) * ಕೊಳ್‌, 3- - ಇಸ್ಕು] 
ಹೊರೆದೋಖು 'ಪೊರೆದೋಜು' ನೋ. 


30 


40 


ಹೊಲಗಾಹಿ 


[ಹೊರೆಬಿಡು 'ಪೊರೆವಿಡು' ನೋ. 

ಹೊರೆಯ (ನಾ). ಬಳಿ; ಸಮಾಪ; ಹತ್ತಿರ: ಬರಲು ಕಂಡಳು ಹರುಷ ಪುಳಕದಿ 
ವರಸುತೆಯನಾ ಪತಿಯ ಹೊರೆಯಕ್ಕಿರುಳು ಕಳುಹಲು ಕಂಡು ಪತಿಯಾ ಚರಣಕೆಆಗಿದಳು 
(ಸಂಭಪ. ೨೫-೪೬). [ಇ ಹೊರೆ (ಆ ಪೊರೈ)] 

ಹೊರೆಯಾಲ (ನಾ). ಒಂದು ಊರಿನ ಹೆಸರು: ಆಯ್ಕಪಯ್ಮ Xಣರ ಸತ್ತಹಾಲೆಯರ 
ಕಣವೊಂಗೆ ಕೊಟ್ಟ ಮಣ್ಣ ಖ ೧ ಹೊರೆಯಾಲದೇವವರಿಯರು (ಎಕ. 11(8. ಗುಂಡ್ಲುಪೇ. 

i ೫೯-೧೩;975). (7) 

| ಹೊರೆಯಾಳ್‌ “ಪೊಲ್‌ಯಾಳ್‌' ನೋ. 

| ಹೊರೆಯಿಡು “ಪೊರೆಯಿಡು' ನೋ. 

| ಹೊರೆಯೆತ್ತು “ಪೊರೆಯೆತ್ತು' ನೋ. 

|ಹೊರೆಯೇರು 'ಫೊರೆಯೇಲು' ನೋ. 

|ಹೊರೆಯೇಲು “ಪೊರೆಯೇಟು' ನೋ. 

ಹೊರೆವೆಣ್ಣು (ನಾ). ಪಕ್ಕದಲ್ಲಿರುವ ಹೆಣ್ಣು,- ಸ್ತ್ರೀ: ಉಜುಬಿ ಹೇಳುವ ಮಂತ್ರಿ 
ಸಖರನಂಜಿಸಿ ಹೊರ£ರೆ3ವೆಣ್ಣುಗಳ ಮೇಲೆ ಮುನಿದು (ರಚ. ೪೮-೯೩). 

| [ಹೊರೆ (ಆ ಪೊರೆ) 4 ಪೆಣ್ಣು (ಆ ಪೆಣ್‌) 

| ಹೊರೆಹ (ನಾ). ಹೊರಸೂಸುವಿಕೆ; ಬೀರುವಿಕೆ: ಪ್ರಬೋಧನ, ಅನುಬೋಧ-ಕೆಟ್ಟ 

|. ಗಂಧವ ಹೊರೆಹ (ನಾಚರಾ. 6). [ಹೊರೆ (ಆ ಪೊರೈ)3 - ಹ (ಆ-ಪೃ)) 

|ಹೊರೆಹುಟ್ಟು (ಕ್ರಿ). ಭೇದಭಾವವುಂಟಾಗು; ವೃತ್ಕಾಸ ಉಂಟಾಗು: ಲಿಂಗವೆ 

| ಜಂಗಮ ಜಂಗಮವೆ ಲಿಂಗವೆಂದು ನಂಬಿದಲ್ಲಿ ಹೊರೆಹುಟ್ಟಿದ ಬಳಿಕ ಹಾಲ ಹರವಿಯೊಳಗೆ 

| ಹುಳಿ ಹೊಕ್ಕಂತೆ ನೋಡಯ್ಕಾ (ಚನ್ನವ.ಕ.೧೩೪-೩೦೩); ಆ ನೃಪಂ ಮಂತ್ರಿಗಂ ತಮ್ಮೊಳಗೆ 

| ಹೊರೆಹುಟ್ಟದಂತೆ . . . ತರುಣಿ ನೀಲಾಂಬಿಕೆಯನೊಲಿದಿತ್ತು ಬಸವಗಂ ಹಿರಿದು ವಿಭವದಿ 

| ಮದುವೆಯ ಮಾಡಿ (ಲಶಿಚಂ. ೩೧-೬೭). 

| (ಹೊರೆ (ಆ ಪೊರೈ) 4 ಹುಟ್ಟು (< ಪುಟ್ಟು) 

ಹೊರೆಹೆಚ್ಚು (ಕ್ರಿ). ಉತ್ಸಾಹಗೊಳ್ಳು; ಹಿಗ್ಗು: ಹರಭಕ್ತರಂ ಕಂಡು ಹೊರೆಹೆಚ್ಚಿ 
ಭಕ್ತಿಯಿಂದಿರದೆದ್ದು ವಂದಿಸುತ ಮಧುರವಾಕ್ಕಂಗಳಿಂದಿರುಳು ಪಗಲೆನ್ನದತಿ ಸೇವೆಯಂ 

ಮಾಡುವವನಜ್ಞಾನಿ ತಾನಾದಡು ಪರದೊಳಗೆ ಮುಕ್ತನಹ (ಲಶಿಟಂ. ೪೩-೨೪); ನನೆದು 

| ದಂತಃಕರಣ ರೋಮಾಂಚನದಲಾನಂದಾಶ್ರುಜಲದಲಿ ನನೆದು ಹೊಂಪುಳೆಯೋಗಿ ಕಣ್ಣೆವೆ 

| ಮುಚ್ಚಿ ಹೊರೆಹಚ್ಚಿ ನೆನೆದನು (ಉವ್ಮಾದ್ರೋ. ೧೮-೬೦); ದಶಕಂಧರನು ಹೊರೆಹೆಚ್ಚಿದನು 
ಮೊನೆಗಣೆಗಳಿಂದವೆ ಮುಚ್ಚಿದನು ಬೊಬ್ಬಿಲ್‌ದು ಭೂಪಾಲನನು (ಉತ್ತರಾ. ೧೬-೩೫). 

[ಹೊರೆ (ಎ ಪೊರೈ) 4 ಹೆಚ್ಚು, (ಆ ಪೆರ್ಚು) 1 

ಹೊರೆಹೊಗು (ಕ್ರಿ). ೧. ಮೋಸಕ್ಕೆ ಒಳಗಾಗು; ವಂಚಿತವಾಗು: ಎರಡು ಭಾಗವ 
ಮಾಡಿ ವಿಶ್ವಂಭರೆಯ ರಾಜ್ಯವನುಭಯರಾಯರು ಹೊರೆಹೊಗದೆ ಪಾಲಿಸಲಿ 

| ಪಂಥದೊಳೆಂದನಂಧನೃಪ (ಕುವ್ಮಾಆ. ೧೮-೨). ೨. ಮರೆಮಾಚು: ಮೆಚ್ಚಿದುದ ನುಡಿ 
ಖೇಡತನವೇಕೆ ಹೊರೆಹೊಗದೆ ಹೇಳೆನಲು ನಗೆಮೊಗವರಳಿ ಹೊಂಪುಳಿಯೋಗಿ 

| ಕೌರವರರಸ ನುಡಿದನು (ಕುವ್ಮಾದ್ರೋ. ೧-೩೯): ಹೊರೆಹೊ!ಪಾಕಾಂ.ಹು]ಗದೆ ಬಳಿಕರಸ 
ವಾನರರರಸಗೆಂದನು ರವಿಜನೆಂಬೀ  ದೊರೆವೆಸರು ಬಂದಂದವಾವುದು (ತೂರರಾ. 

[ಹೊರೈ(« ಪೊರೈ) 4 ಹೊಗು (< ಪೊಗು) ] 

ಹೊರೆಹೊರು (ಕ್ರಿ). ಭಾರವನ್ನು ಹೊರು,- ಸಾಗಿಸು: ನೆರಮಾವ ಮಿತ್ರನ್ಶೆ 
ಚೊತೆದುಡಿವ ಪುತ್ರನೈ, ಯಜಮಾನನಿಗೆ ನೀನು ಹೊರೆಹೊರುವ ಕತ್ತೆಯೊಲು ದಾಸನಲ್ಲ! 
(ಪಾಂಚಜ . ೪೩-೩). [ಹೊರೆ (« ಪೊಲ್‌)4 ಹೊರು (ಆ ಪೊಅು)] 

ಹೊರ್ಕುಳಿ "ಪೋರ್ಕುಳಿ' ನೋ. 

ಹೊರ್ಜಿ 'ಪೊರಜೆ' ನೋ. 

ಹೊರ್ಜಿಹಗ್ಗ "ಹೊರಜಿಹಗ್ಗ' ನೋ. 

ಹೊರ್ತು "ಹೊಜತ್ಸು' ನೋ. 


೪-೨-೧೨). 


4 (ಹೊಲ "ಪೊಲ' ನೋ. 


ಹೊಲಗಾಹಿ "ಪೊಲಗಾಹಿ' ನೋ. 


ಹೊಲಗುಲ ೮೯೯೯ ಹೊಲಿ 


2 


ಹೊಲಗುಲ (ನಾ). ಹೀನಕುಲ; ಚಂಡಾಲಜಾತಿ: ಎಲವೊ ತ್ರಿಶಂಕು ನೀ! | ಹೊಲಬುಗಾಆರ ಹೆಜ್ಜೆದೆಗಹಿನ ಚಲಿತ ಚಪಳದ ಚಾಳಿಯವೊಲಗ್ಗಳ ಬಲಾನ್ವಿತ 
ಗುರುವನಾಚ್ಛೆಯ ಮಾಟ್‌ ಬಲುಪಿಂದ ಬಂದ ಕಾರಣದಿ ಹೊಲಗುಲವಾಗಿ £ಗು3 | ರೈದಿದರು ಬಳಿಕವರ ಬಳಿವಿಡಿದು (ತೊರರಾ. ೩-೧೨-೨). 
ನೀನಂದು ಶಾಪವನಿತ್ತು ಇಳೆಗೆ ನೂಕಿದರು ಪೀಠದಿಂದ (ನನ್ನಕಾ. ೯-೯೭). | [ಹೊಲಬು (« ಪೊಲಂಬು) 4 - ಗಾಅ (<- ಕಾಣ) 
1« ಹೊಲೆ (ಆ ಪೊಲೆ) + ಕುಲ] | ಹೊಲಬುಗಿಡು "ಪೊಲಂಬುಗೆಡು' ನೋ. 
ಹೊಲಗೆಡು "ಪೊಲಗೆಡು' ನೋ. 5 |ಹೊಲಬುಗೆಡಿಸು "ಪೊಲಂಬುಗಿಡಿಸು' ನೋ. 
ಹೊಲಗೆಯ್ಕೆ (ನಾ). ಹೊಲದ ಕೆಲಸ; ವ್ಯವಸಾಯ: ಎಳೆಮುದಿಯರೊಂದಾಗಿ | |ಹೊಲಬುಗೆಡು "ಪೊಲಂಬುಗೆಡು' ನೋ. 
ಕಲೆತು ಹೊಲಗೆಯ್ಮೆಯೊಳು ನಲಿದುಲಿವ ನಗೆಮಾತು ಕಿವಿಗೆಸೆವುದು (ಇಂಗೀತ. ೬-೧೪). ಹೊಲಬುಗೇಡಿ (ನಾ). ಮಾರ್ಗ ತಪ್ಪಿದವನು; ದಾರಿ ತಪ್ಪಿದವನು: ಹಲಬರು 
[ಹೊಲ (< ಪೊಲ) * ಗೆಯ್ಮೆ (< ಕೈಮೆ,)) ಛಲವಿಡಿದುವಿಡಿದು ಹೊಲಬುಗೇಡಿಯಾದರು ನೋಡಾ (ಸಿದ್ಧವ. ಕ. ೧೭೨-೫೭೨). 
ಹೊಲಗೇರಿ "ಪೊಲೆಗೇರಿ' ನೋ. | | [ಹೊಲಬು (£ ಪೊಲಂಬು) *- ಕೇಡಿ] 
ಹೊಲತಿ "ಪೊಲತಿ' ನೋ. |10| ಹೊಲಬುಗೊಳ್‌ (ಕ್ರಿ). ಮಾರ್ಗವನ್ನು ಹಿಡಿ: ದಾರಿಯನ್ನು ಅನುಸರಿಸು: 
ಹೊಲಥರ (ನಾ). (ದೇವಾಲಯದ) ಸುತ್ತುಗೋಡೆ; ಪ್ರಾಕಾರ: ಚಿಕ್ಕಬೇರುಂಆನ | ಹೊಲಬುಗೊಂಡಲಸ ಬೇಡ ಬಿಲಿತು ತರಬೇಡ ಒಲಿದೊಮ್ಮೆ ಶಿವಶರಣೆನ್ನಿರಯ್ಕಾ ಒಂದು 
ಮಾಠದ ಸಮಸ್ತ ಕೂಸುಗಳು ಸೋಮನಾಥದೇವರ ದೇವಾಲ್ಕದ ಹೊಲಥರದ ಕಲಕೆಲಸಕೆ | ಸೊಲ್ಲಿಂಗೆ ಮುಕ್ತಿ ಸಿದ್ದಿ (ಬಸವ. ೧೮೦). [ಹೊಲಬು (ಆ ಪೊಲಂಬು) 3- ಕೊಳ್‌! 
ಗದ್ಮಾಣ ಹತ ಕೊಟರು (ಮೈಆರಿ. ೧೯೪೨. ೪೬-೮; 1228). | [ಹೊಲಬುತಪ್ಪು " ಪೊಲಂಬುದಪ್ಪು' ನೋ. 
(೫ ಇದು "ಹೊರತರ' ಎಂಬುದರ ಅಪಲಿಖಿತ। | ಹೊಲಬುದಪ್ಪು "ಪೊಲಂಬುದಪ್ಪು' ನೋ. 
ಹೊಲದಕೊಗ್ಗೆ ಬೇರು (ನಾ). ಔಷಧೀಯ ಗುಣವುಳ್ಳ ಒಂದು ಬಗೆಯ ಬೇರು: |15 | ಹೊಲಮದ್ದು (ನಾ). ಗಿಡಮೂಲಿಕೆಗಳಿಂದ ತಯಾರಿಸಿದ ಮದ್ದು; ಹಸಿರೌಷಧಿ: 
ಹೊಲದಕೊಗ್ಗೆ ಬೇರು, ಕೆಂಪುಸೀಗೆಬೇರು, ಮಂಜಿಷ್ಠೆ ಇವು ಪ್ರತ್ಮೇಕ ಸಮತೂಕ ಹಾಕಿ | | ಅಜ್ಜಿ ತನಗರಿತ ಹೊಲಮದ್ದುಗಳನ್ನು ರೋಗಪೀಡಿತರಾದ ಹಲವಾರು ಹಳ್ಳಿಗರಿಗೂ 
ಚೂರ್ಣಮಾಡಿ . . . ಕೊಡಬೇಕು (ಸಕವೈ. ೪೦೫ ಪರಿ). | | ಕೊಡುತ್ತಿದ್ದಳು (ಕುರುಕಾ. ೩೦). [ಹೊಲ («ಆ ಪೊಲ) *-ಮದ್ದು (ಆ ಮರ್ದು)| 


[ಆ ಹೊಲ (ಆ ಪೊಲ) *- ಕೊಗ್ಗೆ (ಆ ಕೊಗ್ಗಿ) * ಬೇರು (ಆ ಬೇರ್‌,)] | [ಹೊಲಮೇರೆ "ಪೊಲಮೇರೆ' ನೋ. 
ಹೊಲದಪುಂಡ್ರಿಕೆ (ನಾ). ಒಂದು ಬಗೆಯ ಸಸ್ಕ;ಪುಂಡಿಸೊಪ್ಪು: ಹೊಲದಪುಂಡ್ರಕೆ, ! (ಹೊಲವರೆ "ಪೊಲಮೇರೆ' ನೋ. 
ಪುಂಡ್ರಿಕೆ, ಗೋಗು, ಪುಂಡಿ (ಮ್ಮಔಗಿ. ೪೩-೮೫೦). [ಆ ಹೊಲ (« ಪೊಲ) + ಪುಂಡ್ರಿಕೆ] [20| ಹೊಲಷೇರಿ “ಪೊಲಮೇರೆ' ನೋ. 
ಹೊಲದಬಟಾಣಿ (ನಾ). ಒಂದು ಬಗೆಯ ಬಟಾಣಿ: ""ಬಟ್ಟಗಡಲೆ, ಕಡಲೆ, | |ಹೊಲವೇರೆ "ಪೊಲಮೇರೆ' ನೋ. 
ಹೊಲದಬಟಾಣಿ'' (ಸಸ್ಮನಿ. ೧೦೭); (ಮೈಔಗಿ. ೬೨-೧೨೬೦). ಹೊಲಸು "ಪೊಲಸು,' ನೋ. 
[ಆ ಹೊಲ (ಆ ಪೊಲ) * ಬಟಾಣಿ] ಹೊಲಸ್ಮು "ಪೊಲಸ್ಕು' ನೋ. 
ಹೊಲದಮೆಣಸಿನಗಿಡ (ನಾ). ಒಂದು ಬಗೆಯ ಮೆಣಸಿನ ಗಿಡ: (ಮೃಣಗಿ | ಹೊಲಸುಜೀವನ (ನಾ).ಕೊಳಕು ಜೀವನ; ಮಲಿನವಾದ ಜೀವನ: ರಾಯರು 
೧೭-೩೧೨). [ಆ ಹೊಲ (< ಪೊಲ) 4 ಮೆಣಸಿನಗಿಡ್ಕ) 125, ತಮ್ಮ ಹಿಂದಿನವರ ಹೊಲಸುಜೀವನಕ್ಕೆ ಹೇಗೆ, ಉತ್ತಮಜೀವನವನ್ನು ಆಚರಣೆಯಲ್ಲಿ, 
ಹೊಲದವರೆ (ನಾ). ಒಂದು ಬಗೆಯ ಅವರೆ: ಹೊಲದವರೆಯ ನೆಟ್ಟು ಸೊಡಗೆಯ | ನಡೆಯಲ್ಲಿ, ನುಡಿಯಲ್ಲಿ ಮತ್ತೆಲ್ಲದರಲ್ಲೂ ತಂದಿದ್ದರು (ಮರಳಿ.೫). 
| 
| 


ಸುಲಿದಲ್ಲಿ ತಳಲು ಬಲಿದು ಒಡೆದುದಿಲ್ಲ (ಮೋಳಿಮಾ. ೨೬೫-೮೧೭). [ಹೊಲಸು, (ಆ ಪೊಲಸು,) 4 ಜೀವನ) 
(ಆ ಹೊಲ (< ಪೊಲ) 4 ಅವರೆ] |ಹಲಸೂದೋಣು (ಕ್ರಿ). ಕೊಳಕಾಗಿ ತೋರು; ಮಲಿನವಾಗಿರು: 
ಹೊಲದೆಆೆ (ನಾ). ಹೊಲದ ಮೇಲೆ ಹಾಕುವ ಒಂದು ಬಗೆಯ ತೆರಿಗೆ: ತಂಮ್ಮ ಹೊಲಸು!ಪಾಠಾಂ. ಬು] ದೋಟ್‌ದೆ ಮಗನೆ ಜಲವೆಮಗಲಸಿವೆಯಲಾ ಸೇವೆಯಲಿ... 
ಸೆಳಅಕುಲದ ಮನೆಯ ಸಂ।ತ]ವಣ ಆಯದಾಯ ಕಾಣಿಕೆ ಹೊಲದೆಜ್‌ ಕುಬ್‌ದೆಟ್‌ ಸಮಸ್ತ |30 | ಎನುತೊಕ್ಕರಾ ಜಲವ (ತೊರರಾ. ೨-೫-೨೩). [ಹೊಲಸು (ಆ ಪೊಲಸ್ಕು) 4 ತೋಜು! 
ಕೊಳ್ಳಿ ಇನ್ನು ಹುಟ್ಟುವ ಸಂತವಣ ಇಂತಿನಿತು ಸಮಸ್ತಾಯವೆಲ್ಲಮ ಹುಗದಂತಾಗಿ | |ಹೊಲಸುನಾತ (ನಾ). ಕೆಟ್ಟವಾಸನೆ; ದುರ್ಗಂಧ: ಮಲ್ಲಿನಾಧನನಡರಿ ನೋಡಿ 
ಹೊಲೆಗೆಜ್‌ ಮಾಡಿ . . . ಕೊಟ್ಟ ಶಿಳಾಸಾಸನ (ಸೌಇಇ. ೫%, ೯೧-೪೫; 1). ನಮಿಸಿ ಉರದ ಮಾನಂ ಹೊಲಸುನಾತಮಂ ನೀಗಿ ಹೊಸಪರಿಮಳದ ಕರುವಾಗಿ 
[ಹೊಲ (ಆ ಪೊಲ) * ತೆಚ್‌) ನಡೆತಂದು (ಸಿದ್ದರಾ. ೪-೪೮); ಎಲ್ಲ ಜಾತಿಯ ಅಡಿಕೆಗಳಲ್ಲಿ . .. ಹುಳಕ ಮತ್ತು ತಿನ್ನುವಾಗ್ಮೆ 
ಹೊಲಬಳಿ (ಕ್ರಿ). ದಾರಿ ತಪ್ಪು; ದಿಕ್ಕುಗೆಡು: ಉಬ್ಬಿದನು ಹರುಷದಲಿ ಕಂಗಳ ಗಬ್ಬ ಹೊಲಸುನಾತ ಬರೋಣ ಇಂಥಾ ಪ್ರಕಾರಗಳಿರಲಿಕ್ಕೆ ಬಾರದು (ಮುಂಬವ್ಕಾ. ೫೦). 
ಮುಜೌದುದು ಮದದ ನಿಗುರಿನ ಹಬ್ಬುಗೆಯ ಹೊಲಬಳಿಯೆ ನಾಲಗೆಯುಡುಗೆ . . . ಕ (ಹೊಲಸು, (« ಪೊಲಸು,) *- ನಾತ! 
ಬೆಜಗಾದ (ಕುಮ್ಕಾಭೀ. ೩-೬೭); ಬೆಳಗಹನ್ನೆಗ ಕತ್ತಲೆಯ ಮಳೆಗಳ ಮಹಾವಾತಾಂಬುಪೂರದ | |ಹೊಲಸುನಾರು "ಪೊಲಸುನಾಟು' ನೋ. 
ಹಳುವದಲಿ ಹೊಲಬಳಿದು ಕೈವಿಡಿದೊಬ್ಬರೊಬ್ಬರನು ತಿಳಿಯಬಾರದ ಮರದ ಫ ಹೊಲಸುನಾಜು "ಪೊಲಸುನಾಖು' ನೋ. 


ಕಳೆವರದಳತೆಯಲಿ ಮತಿನಿಂದುದಜ್ಜರ ಕಳವಳಿಕೆಯಂತೇಕದೇಶನಿಜಾತ್ಮಭಾವದಲಿ | | ಹೊಲಸುಮಾತು (ನಾ). ಅಸಭ್ಮವಾದ ನುಡಿ; ಕೀಳುನುಡಿ: ಹೊಲಸುಮಾತುಗಳನ್ನು 
(ನಿಭಾಗ. ೧೦-೯೬-೧೫); ಸಲೆ ಮಿಡುಗುವ ಬಾಯ್ನಡುಗುವ ತೊಡೆ ಬಿಡದೊಲವದಟಿಳಿಯದ ಕೇಳಲು ಅಸಹೃವಾಗುತ್ತದೆ (ರೂಢಿ). (ಹೊಲಸು, (< ಪೊಲಸು,) + ಮಾತು] 

ಸಾಸವಳಟುವೆರ್ದೆ ಹೊಲಬಳಿದಿರವೆಸೆಯಲ್‌ ಸುಸಿಲಿಂ ನಜುಜೋಡೆಯರಗಲಿದರು | 4 | ಹೊಲಸೂಳೆ (ನಾ). ಕೀಳಾದ ಸೂಳೆ: ಬೀದಿನಾಯಿ ರಾಧಿಯು ಮೊನ್ನೆ ಹೇಗೊ 
(ಉದ್ಭದೇ. ೪-೧೮); ಶಾಂತಿರಾಜ್ಯದ ಬಹಿಷ್ಕತ ನಾಗರಿಕನಂತೆ ಚಿಂತೆಗಳ ಹಳುವದಲಿ | ಸತ್ತಳು. ದುರುಳನೊಬ್ಬ ಏಕೊ ನಕ್ಕ, ಹೊಲಸೂಳೆಯು ಅತ್ತಳು (ಸೂರ್ಯನಾ. ೬೫-೧೨). 


ಹೊಲಬಳಿದನು (ಭಾರಂಗ. ೭೦-೧೨). [ಹೊಲಬು (< ಪೊಲಂಬು) *- ಅಳಿ,(< ಅಲ್‌) | [ಆ ಹೊಲೆ (« ಪೊಲೆ) 4 ಸೂಳೆ] 
ಹೊಲಬಿಗ 'ಪೊಲಂಬಿಗ' ನೋ. ಹೊಲಸೇಳ್‌ 'ಪೊಲಸೇಳು' ನೋ. 
ಹೊಲಬು "ಪೊಲಂಬು' ನೋ. i  1ಹೊಲಸೇಳು "ಪೊಲಸೇಳು' ನೋ. 
ಹೊಲಬುಕೆಡು "ಪೊಲಂಬುಗೆಡು' ನೋ. «5 |ಹೊಲ್ಮಿ “ಪೊಲ್‌' ನೋ. 


ಹೊಲಬುಗಾಅ (ನಾ). ದಾರಿಯನ್ನು ತಿಳಿದವನು; ಮಾರ್ಗವನ್ನು ಅರಿತವನು: | |ಹೊಲ್ಮಿ "ಪೊಲ್ಮಿ' ನೋ. 


ಹೊಲಿಗೆ 


ಹೊಲಿಗೆ "ಪೊಲ್ಲ' ನೋ. 

ಹೊಲಿಗೆಯಂತ್ರ (ನಾ). (ಬಟ್ಟೆ ಮೊದಲಾದುವುಗಳನ್ನು) ಹೊಲಿಯುವ 
ಯಂತ್ರ: ಅವಳು ಕಂತಿನ ಮೇಲೆ ಹೊಲಿಗೆಯಂತ್ರ ತೆಗೆದುಕೊಂಡಿದ್ದಾಳೆ (ರೂಢ). 

(ಹೊಲಿಗೆ ( ಪೊಲ್ಲೆ) 4 ಯಂತ್ರ) 

ಹೊಲಿಗರಾಟಿ (ನಾ). ಎ ಹೊಲಿಗೆಯಂತ್ರ: ನನ್ನನ್ನು ಸಿಂಪಿಗನ ಕಡೆಗೆ ಒಯ್ದರು | 9 
. . . ನನ್ನನ್ನು ಹೊಲಿಗೆರಾಟೆಯ ಬಾಯಿಗೆ ಕೊಟ್ಟನು. ಸೂಜಿಯಿಂದ ಚುಚ್ಚಿ ಚುಚ್ಚಿ 
ಹೊಲಿದು, ನನ್ನನ್ನು ಈ ರೂಪಕ್ಕೆ ತಂದನು (ಕಪಪು. ೪-೩೮). 

(ಹೊಲಿಗೆ (- ಪೊಲ್ಲೆ) 4 ರಾಟೆ (ಆ ಯಾಟ್ಬ)) 

ಹೊಲಿಸು "ಪೊಲಿಸು' ನೋ. 

ಹೊಲೆ "ಪೊಲೆ' ನೋ. 10 

ಹೊಲೆಗಂಪು (ನಾ). ಹೊಲಸುನಾತ; ದುರ್ವಾಸನೆ: ದೇಹವನು... 
ಇಂಪಾಗಿದೆಯೆಂದು ಹಿಗ್ಗುದಿರೆಲವೊ ಹೊಲೆಗಂಪು ನಾರುವುದು ತೊಳೆಯದೆ ಇರಲು 
(ವಿದಾಕೃ. ೪೮-೧). (ಹೊಲೆ (ಆ ಪೊಲೆ) 3- ಕಂಪು] 

ಹೊಲೆಗಲಸು "ಪೊಲೆಗಲಸು' ನೋ. 

ಹೊಲೆಗಾಣ್‌ (ಕ್ರಿ). ರಜಸ್ತಲೆಯಾಗು; ಮುಟ್ಟಾಗು: ಹೊಲೆಗಂಡಲ್ಲದ ಪಿಂಡದ | 15 
ನೆಲೆಗಾಶ್ರಯವಿಲ್ಲ (ಬಸವ. ೫೯೧); ಗುರು ಕರುಣಿಸಿ ಪ್ರತ್ಯಕ್ಷಲಿಂಗವ ಪರುಷವ ಮಾಡಿ 
ತೋಜ್‌ದ ಬಳಿಕ ಹೊಲೆಗಂಡೆನೆಂದು ತೊಲಗಲಾಗದು (ಸರ್ವವ. ೨೧೧-೯೪೮). 

[ಹೊಲೆ (« ಪೊಲೆ) + ಕಾಣ್‌] 

ಹೊಲೆಗೆಡಿಸು "ಪೊಲೆಗೆಡಿಸು' ನೋ. 

ಹೊಲೆಗೆಡು "ಪೊಲೆಗೆಡು' ನೋ. | 

ಹೊಲೆಗೆಲಸ (ನಾ). ಕೆಟ್ಟಕೆಲಸ; ನೀಚಕಾರ್ಯ: ಜಲದೊಳಗೆ ಮುಳುಗಿದರೆ 
ತೊಲಗದು ಹೊಲೆಗೆ(ವಾಠಾಂ. *]ಲಸವೀ ದೇಹದೊಳು ನೀ ನೆಲಸಿರಲು ಹೊಲೆಯುಂಟೆ 
(ಹರಿಸಾ. ೯). [ಹೊಲೆ (ಆ ಪೊಲೆ) 4 ಕಲಸ] 

ಹೊಲೆಗೆಸರು (ನಾ). ಹೊಲಸಾದ ರಾಡಿ,- ಕೊಚ್ಚೆ: ಶ್ರೀಗಂಧದನುಲೇಪನಕ್ಕೆಣೆ 
ರಘೂದ್ವಹಂ; ಹೊಲೆಗೆಸರಿಗೆಣೆ ನೀನ್‌ ! (ಶ್ರೀರಾಮಾ. ೨೪೬-೪). 

(ಹೊಲೆ (ಆ ಪೊಲೆ) + ಕೆಸರು (< ಕೆಸಖ್‌)) 

ಹೊಲೆಗೆಆ' (ನಾ). ಒಂದು ಬಗೆಯ ತೆರಿಗೆ: ದೊಣ್ಣವಟ್ಟಿಯೂರೊಡೆಯ 
ಪಾಲಿಮಯ್ಕ ದೊಣ್ಣವಟ್ಟಿಯಲು . . . ಧಾರಾಪೂರ್ವಕಂಗೆಯ್ದು ಚಂದ್ರಾರ್ಕ 
ತಾರಬರಂ ಸಿನ್ನರ ಹೊಲೆಗೆಆ*ಯೆನ್ನು ಬಿಟ್ಟು ಕೊಟ್ಟಿರ್‌ (ಸೌಇಇ. 1£-;, ೧೦೦-೨೦; 1045); 
ಸಮಸ್ತಾಯವೆಲ್ಲಮ ಹುಗದಂತಾಗಿ ಹೊಲೆಗೆಟ್‌ ಮಾಡಿ ಸರ್ವನಮಸ್ಕವಾಗಿ 
ಧಾರಪೂರ್ವಕವಾಗಿ ಬಿಟ್ಟ ಶೃಮತು ಗೋವಣದೇವ ಕೊಟ್ಟ ಶಿಳಾಸಾಸನ (ಸೌಇಇ. xx, 
೯೧-೪೭). "ಹೊಲೆಗೊಣ್‌', “ಪೊಲೆತೆಟ್‌' ಪರಾ. 11 

ಹೊಲೆಗೇರಿ "ಪೊಲೆಗೇರಿ' ನೋ. 

ಹೊಲೆಗೊಅ (ನಾ). ಒಂದು ಬಗೆಯ ತೆರಿಗೆ: ತಿಪ್ಪೆಸುಂಕ ಮನೆದೆಜ್‌ 
ಪಾರಿಖಾಯ ಹೊಲೆಗೊಟ್‌ ಮಜವ ಈಂತಿನಿತುವಂ ಸರ್ವನಮಶ್ಮವಾಗಿ . . . 
ಧಾರಾಪೂರ್ವ್ವಕಂ ಮಾಡಿ ಕೊಟ್ಟರು (ಸೌಇಇ. ೫%. ೧೫೮-೪೩: 1176). "ಹೊಲೆಗೆಣಟ್‌', 
“ಪೂಲೆತೆಟ್‌' ಪರಾ. (0? 

ಹೊಲೆಜೋಗಿ (ನಾ). ಕೀಳಾದ ಜೋಗಿ,- ಬೈರಾಗಿ: ಶಿವನೇ ನಿಮ್ಮನಜ್‌ಯದ 
ಮನುಜನ ಒಡಲೆಂಬುದು ಹೊಲೆಜೋಗಿಯ ಕೆಯ್ಯ ಒಡೆದ ಸೋರೆಯಂತೆ ಕಾಣಾ 
(ಮಡಿಮಾ. ೧೩-೧೬). [ಹೊಲೆ (ಆ ಪೊಲೆ) + ಜೋಗಿ) 

ಹೊಲೆತಡೆ (ಕ್ರಿ). ಮುಟ್ಟಾಗದಿರು; ಗರ್ಭಿಣಿಯಾಗು : ನಿನ್ನೀ ತಂಗಿ ದೇವಕಿ ಹೊಲೆ 
ತಡೆದೆಂತಪ್ಪ ಮಗನ ಹಡೆವಳೆನಲು (ನೇಮಿಸಂ. ೧೪-೧೫); ಓಡಾಡಿ ಸೌರಣಿಯನ್ನು 
ಮಾಡುವ ಗಂಡನನ್ನು ಆದೇ ತಿಂಗಳ ಹೊಲೆತಡೆದ ಹೆಂಡತಿಯು. .. ಎಂದು ಗಾಬರಿಯಾಗಿ 

(ಹೊಲೆ (ಇ ಪೊಲೆ) * ತಡೆ) 

ಹೊಲೆತನ (ನಾ). ನೀಚತನ; ಕೀಳುತನ: ಹುಟ್ಟು ಬ್ರಾಹ್ಮಣಜಾತಿಯಾದರೂ ನಡತೆ |45 
ಹೊಲೆತನವನ್ನು ಮಾರಿಸಿತ್ತು (ಮಳಳಿ. ೪). [ಹೊಲೆ (ಆ ಪೊಲೆ) 4 - ತನ] 


20 


25 


35 


(ಕನ್ನಜಾ. ೬೦). 


೯೦೦೦ 


| ಹೊಲೆಮಗ 


ಹೊಲೆಹಲಸು 


ಹೊಲೆದೆಅ* "ಪೂಲೆತೆಆಕಿ' ನೋ. 

ಹೊಲೆಪಾಟು "ಹೊಲೆಪಾಡು' ನೋ. 

ಹೊಲೆಪಾಡು, ಹೊಲೆಪಾಟು (ನಾ). ಕೆಟ್ಟಪರಿಸ್ತಿತಿ; ಕಠಿಣಸ್ಥಿ ತಿ: ಸರ್ಪ ಕಾಯ್ವ 
ಧನಮುಂ ಲುಬ್ಬಾರ್ಜಿತ್ಕೆಶ್ಚರ್ಯಮುಂ ಹೊಲೆಪಾಡಿಂದಲೆ ಕೂಡಲಿಕ್ಕಿ ಪೆಅರ್ಗಂ 
ತಾನಾಗದೇ ಪೋಗುವೊಲ್‌ ಗಟ್‌ಸೇನುಣ್ಣದೆ ಪೋಪುದ್ಕೆ (ಸೋಮೇಶ. ೯೧). 
ಹೊಲೆಪಾಟು: ಇಲ್ಲಿ ಸಾಕಷ್ಟು ಸ್ಹಳವಿದ್ದರೆ... ಅಡುಗೆಮನೆಯೊಳಗಿನ ಹೊಲೆಪಾಟನ್ನು 
ಬಟಳವಾಗಿ ಕಡಿಮೆ ಮಾಡಬಹುದು (ಆಡುಸೌ. ೧೪). [ಹೊಲೆ (ಆ ಪೊಲೆ) 3- ಪಾಡ್ಕು! 

ಹೂಲೆಬೊಟ್ಟು (ನಾ). ಅವಲಕ್ಷಣವಾದ ಲಾಂಛನ,- ಗುರುತು: ನೋಡವರ 
ಹಣೆಯ ಹೊಲೆಬೊಟ್ಟನೆಂತೀಕ್ಷಿಪೆಂ ನೋಡವಂದಿರು ಮಾಳ್ಪ ತಪ್ಪನೇನೆಂದಪೆಂ 

[ಹೊಲೆ (ಎ ಪೊಲೆ) 3- ಬೊಟ್ಟು (ಆ ಬಟ್ಟು)) 

ಸ (ನಾ). ಮಗ್ಗದ ಮೇಲೆ ಹಾಕುವ ಒಂದು ಬಗೆಯ ತೆರಿಗೆ: 
ತೊರೆಮಗ್ಗ ಹೊಲೆಮಗ್ಗಯಿನಿತುಮಂ ಧಾರಾಪೂರ್ವಕ ಮಾಡಿ ಕೊಟ್ಟ ದತ್ತಿ (ಎಕ. ೪1.(5). 
ಕೃಷ್ಣರಾ. ೧೦೬-೯; 1165). [ಹೊಲೆ 4 ಮಗ್ಗ] 

ಹೊಲೆಮನ (ನಾ). ಕೆಟ್ಟ ಮನಸ್ಸು; ಅಶುದ್ಧವಾದ ಮನಸ್ಸು: ಹೊಲೆಮನ 
ಬಿಡದವರಿಗೆ ಗುರುಲಿಂಗವಿಲ್ಲೆಂದ ಬಸವಪ್ರಿಯಕೂಡಲಚೆನ್ನಸಂಗಮದೇವ (ಸರ್ವವ. 
೨೧೧ ೯೪೮); ಭ್ರಮೆಯೊಳೊಂದಿದ ಹೊಲೆಮನಕೆ ಹೋಲಿಕೆಯ ಪೇಳುವೆ (ಅಮೃತ. ೨-೮೨). 

(ಹೊಲೆ (ಆ ಪೊರೆ) 3- ಮನ) 

!ಹೊಲೆಮನೆ "ಪೊಲೆಮನೆ' ನೋ. 

ಹೊಲೆಮಾತು "ಪೊಲೆವಾತು' ನೋ. 

ಹೊರೆಯ "ಪೊಲೆಯ' ನೋ. 

ಹೊಲೆಯಕುದುರೆ (ನಾ). ಒಂದು ಜಾತಿಯ ಕುದುರೆ (7): ಹೊಲೆಯ ಕುದುರೆ 
ಖೆಡಿಲೆಯ ಕುದುರೆ ನಾಡ ಕುದುರೆಗೆ ಪ್ರತಿಗದ್ಮಾಣ ಒಂದಕ್ಕಂ ಬೇಳೆ ಆನೆಗೆ ಪ್ರತಿಗದ್ಮಾಣ 

(ಹೊಲೆಯ? + ಕುದುರೆ। 


(ಇಲರ. ದೇ. ೧೦೯-೯). 


ಒಂದಕ್ಕಂ ಹಾಗ (ಎಕ. ೪. ಬೇಲೂರು. ೭೫-೧೧೧;1382). 
ಹೊಲೆಯಮ “ಪೊಲೆಯಮ್ಮ' ನೋ. 
ಹೊಲೆಯರಸು (ನಾ). ಚಾಂಡಾಲರ ಅಧಿಪತಿ, - ಒಡೆಯ: ಓಹೋಹೊ ದೂರ 

ದೂರಿರು ಬಾಹದೆ ನೀನಿಲ್ಲಿಗಿಂದು ಯೆಲೆ ಹೊಲೆಯರಸೆ . . . ವೀರಬಾಹು ದೂರದಿ ನಿಲ್ಲೆ 

(ಹಮಚ. ೧೧೬). [ಹೊಲೆಯ («ಇ ಪೊಲೆಯ) + ಅರಸ್ಮು(< ಅರಸ] 
ಹೊಲೆಯಾಳು (ನಾ). ಕೀಳುವರ್ಗದ ಸೇವಕ: ಆ ಬಾಳಿಂಗೆ ಉಳ್ಳ ಹೊಲೆಯಾಳು 

ಹೆಂಣಾಳು ಗಂಡಾಳು ಕುಜುಟಗ!ಳು] ಸಹ. . . ಆ ಬಾಳ ಸ್ಥಾನಕ್ಕೆ ಉಳ್ಳಂಥಾ 

ಮಾ!ಂ।ನ್ಮ ದೀಪಮಾಲೆಯ ಕಂಭ ಹೊಲೆಯರ ೫೫ ಬಳ (ಸೌಣಣ xi ೪೧೭-೧೦; 

1377); ಹೊಲೆಯಾಳಿಗೆ ಒಂದು ಮನೆಯಾಳು ಸೆರೆಯಾಯಿತು (ಗಾದೆ). 

[ಹೊಲೆ (< ಪೊಲೆ) 4 ಆಳ್ಕು (ಆ ಆಳ್ಕ್‌)) 

ಹೊಲೆಯಿಸು (ಕ್ರಿ). ಕೊಳಕುಮಾಡು; ಮಲಿನಗೊಳಿಸು: ನಿಮ್ಮ ಪಟ್ಟೆಯ 

ಬಟ್ಟೆಯನ್ನವನ ನೆತ್ತರಲಿ ನನಸಿ ಹೊಲೆಯಿಸದಿರ್ಕೆ ! (ಹೆಬ್ಬೆರ. ೪೦-೧೨೬). 
(ಹೊಲೆ («ಆ ಪೊಲೆ) 4 - ಇಸ್ಸ್ಬು] 

ಹೊಲೆಯೊಡಲು (ನಾ). ಮಲಿನವಾದ ಶರೀರ; ಅಶುದ್ಧವಾದ ದೇಹ: 
ಹೊಲೆಯೊಡಲೊಳ್‌ ಮಲರಹಿತ ಸಕಲಗುಣಗಣನಿಲಯಂ ಶುದ್ದಾತ್ಮನಿಪ್ಪುದೆಂಬುದೆ 
ಯುಕ್ತಂ (ಉಸಾರ. ೨೪೫). (ಹೊಲೆ (ಆ ಪೊಲೆ) 3- ಒಡಲು (ಆ ಒಡಲ್‌)) 

ಹೊಲೆವನೆ "ಪೊಲೆಮನೆ' ನೋ. 

ಹೊಲೆವೆಣ್‌ "ಪೊಲೆವೆಣ್‌' ನೋ. 

ಹೊಲೆಸುಂಕ (ನಾ). ಒಂದು ಬಗೆಯ ತೆರಿಗೆ: ಒಳವಾಲು ಹೊರವಾಟು ಹೊಲೆಸುಂಕ 
ಮಗ್ಗತೆಂ ಚನ್ಹ್ರ,ತಾರಾರ್ಕಂಬರಂ ಸಲುವಂತಾಗಿ ಧಾರಾಪೂರ್ವಕಂ xxx ಸುಂಕಗಳಂ 
ಸಲಿಸುವರು (ಎಕ. ೪೩ (8), ಪಾಂಡವ. ೮೧-೩; 1223). "ಹೊಲೆದೆಟ್‌', "ಹೊಲೆಮಗ್ಗ' 
ಪರಾ. [ಹೊಲೆ 4 ಸುಂಕ) 

ಹೊಲೆಹಲಸು (ನಾ). ಒಂದು ಬಗೆಯ ಹಲಸು: ಉಬಲು, ಹೆಸ್ಸರೆ, ಹೊಲೆಹಲಸು, 
ಅನವು (ಮೈಔಗಿ. ೫೬-೧೧೨೩). [ಹೊಲೆ 4 ಹಲಸು («ಆ ಪಲಸು)। 


ಹೊಲೆಹುಟ್ಟು 


ಹೊಲೆಹುಟ್ಟು (ಕ್ರಿ). ರಜಸ್ಸು ಕಾಣಿಸಿಕೊಳ್ಳು; ಮುಟ್ಟಾಗು: ಹೊಲೆಹುಟ್ಟಿದ 

ಮೂಜುದಿನಕ್ಕೆ ಪಿಂಡಕ್ಕೆ ನೆಲೆಯಾಯಿತ್ತು (ಚನ್ನವ. ಕ. ೧೮೧-೩೯೭). 
[ಹೊಲೆ (< ಪೊಲೆ) *- ಹುಟ್ಟು( ಆ ಪುಟ್ಟು)! 

ಹೊಲೆಹೊರೆ (ಕ್ರಿ). ಮಲಿನತೆಯುಂಟಾಗು; ಅಶುದ್ಧಿಯನ್ನು ಹೊಂದು: 
ಸೂರ್ಯನ ಕಿರಣ ಹೊಲೆಯನ ಚರಿಸಿದರೆ ಹೊಲೆಹೊರೆ!ಪಾತಾಂ. ರು]ವುದೇ 
(ಕುವ್ಮಾಭೀ ೩-೪೮). [ಹೊಲೆ (ಆ ಪೊಲೆ) 3 ಹೊರೆ (ಆ ಪೊರೈ)] 

ಹೊಲ್ಲ 'ಪೊಲ್ಲ" ನೋ. 

ಹೊಲ್ಲತೆ (ನಾ). ಕೆಟ್ಟತನ; ಕ್ಲುಲ್ಲಕಸ್ವಭಾವ: ಶಿಕ್ಷೆ ಕೊಟ್ಟದ್ದು ಹೀರೋವಿಗಲ್ಲ. 
ಅವಳಲ್ಲಿ ಕಂಡಂತೆ ತೋರಿದ ಹೊಲ್ಲತೆಗೆ ಎಂದು ಸಮಾಧಾನ ಹೇಳುವುದು ಕಷ್ಟ 
(ಷೇಕ್ಟ್‌ವಿ. ೨೯೨). [ಹೊಲ್ಲ (ಆ ಪೊಲ್ಲ) + - ತೈ) 

ಹೊಲ್ಲದು "ಪೊಲ್ಲದು' 'ನೋ. 

ಹೊಲ್ಲದೈೆವ (ನಾ). ಕೆಟ್ಟದೇವತೆ;ಕ್ಷುದ್ರದೇವತೆ: ಪ್ರಹ್ಲಾದದೇವನು ಜನಕಗೆಂದನು 
ಹೊಲ್ಲದೈವವನಿನಿತು ನೀ ನೋಡುವೆನದೆಂದರೆ ಕರವೆ ನಾನೀಗ (ಸಂಭವ. ೮-೮೫). 

[ಹೊಲ್ಲ (ಆ ಪೊಲ್ಲ) 4 ದೈವ! 

ಹೊಲ್ಲನಡೆ (ನಾ). ಕೆಟ್ಟನಡತೆ; ಹೀನವಾದ ನಡವಳಿಕೆ: ಅವಳ ಪಾಪಗಳೇನೊ. 

ಹೊಲ್ಲನಡೆಯೇನೊ, ಅದರೆಣಿಕೆಗಿದೆ ಹೊತ್ತು? (ಇಂಗೀತ. ೬೧-೨೩). 
[ಹೊಲ್ಲ ( ಪೊಲ್ಲ) 4 ನಡೈ] 

ಹೊಲ್ಲನುಡಿ 'ಪೊಲ್ಲನುಡಿ' ನೋ. 

ಹೊಲ್ಲಮನುಜ (ನಾ). ಕೀಳಾದ ಮನುಷ್ಯ;ಕ್ಟುಲ್ಲಕ ವ್ಯಕ್ತಿ: ಕಲ್ಲಿನಲ್ಲಿ ವಲ್ಲಭನ 
ಕಂಡೆವೆಂದು ಬಡಿದಾಡುತ್ತಾರೆ ನೋಡಾ ಅಲ್ಲಯ್ಕಾ ಈ ಹೊಲ್ಲಮನುಜರು 
(ಸಿದ್ಧವ. ಕ. ೨೦೩-೬೮೧). [ಹೊಲ್ಲ (ಆ ಪೊಲ್ಲ) 3- ಮನುಜ) 

ಹೊಲ್ಲಮೆ "ಪೊಲ್ಲಮೆ' ನೋ. 

ಹೊಲ್ಲಯಿಸು, ಹೊಲ್ಸೆಸು (ಕ್ರಿ). ಕೆಟ್ಟುದನ್ನು ಮಾಡು: ಐಕಾರಕ್ಕೆ .. . 
ಹೊಲ್ಲಯಿಸಿದಂ, ಹೊಲ್ಲೆಸಿದಂ (ಶಮದ. ೧೫೭ ಪ್ರಯೋ). ಹೊಲ್ಲೈಸು: ಮೇಲಿನ 
"ಶಮದ' ಪ್ರಯೋಗವನ್ನು ನೋಡಿ. (ಹೊಲ್ಲ (« ಪೊಲ್ಲ) 4 - ಇಸ್ಕು] 

ಹೊಲ್ಲವೆ (ನಾ). ೧. ಕೆಟ್ಟುದು; ಹೀನವಾದುದು: (8. ೨. ಅಪಕಾರ; ಕೆಡುಕು: 
'"ಅಪಕಾರಃ, ದ್ರೋಹಃ - ಈ ೨ ಹೊಲ್ಲವೆ'' (ಹಲಾಯು. ೧೨೭-೮೬). "ಹೊಲ್ಲಮೆ' 
ಪರಾ. (ಹೊಲ್ಲ (ಆ ಪೊಲ್ಲ) 4 -ವೆ) 

ಹೊಲ್ಲಹ (ನಾ). ೧. ಕೆಟ್ಟುದು; ಕೆಡುಕು: (8). ೨. ದೂರು; ನಿಂದೆ: ""ಮಿಥ್ಕಾಭಿ 
ಶಂಸನ, ಅಭಿಶಾಪ - ಇಲ್ಲದ ಹೊಲ್ಲಹಂ ಮೇಲಿಕ್ಕಿ ನುಡಿಹ'' (ನಾಚಿರಾ. ಕಿ). 
೩. ಕಾಠಿಣ್ಯ; ಕಠಿಣತೆ: "ಹೊಲ್ಲಹಂದೋಟು' ಪರಾ. ೪. ಕೆಟ್ಟವನು; 
ದುಷ್ಟ: ಆರಾರ ಮನದಲ್ಲಿ ಏನೇನಿಹುದೆಂದಟ್‌ಯೆ ಒಳಿಹರೆಂದೆನಲಮ್ಮೆ 
ಹೊಲ್ಲಹರೆಂದೆನಲಮ್ಮೆ (ಬಸವ. ೪೦೨); ನಿಮ್ಮ ಪಟ್ಟಣದಲ್ಲಿ ಹೂಲ್ಲ ಹನಸಗನೊಬ್ಬನು 
ಬಲ್ಲ ಭಕ್ತನೆನುತ್ತೆ ಗರ್ವಿಸಿ ತೊಲಗನಾರಿಗೆಯು (ಬಸಪು ೨೧-೧೪); ಹೊಲ್ಲಹನು 
ಒಳ್ಳಿದನು ಎಲ್ಲ ಠಾವಿನೊಳುಂಟು ಹೊಲ್ಲಹನ ಹೊಲ್ಲನೆನಬೇಡ (ಸರ್ವಜ್ಞ. ೧೪೪೦). 
“ಹೊಲ್ಲೆಹ' ಪರಾ. (ಹೊಲ್ಲ (ಆ ಪೊಲ್ಲ) 3. - ಹೃ(ಆ -ಪೃ)| 

ಹೊಲ್ಲಹಂದೋಲು (ಕ್ರಿ). ಕಾಠಿಣ್ಯವನ್ನು ತೋರು: ಎಂದುವುಂ ಹೊಲ್ಲಹಂ 
ದೋಜನಾತನ ಕಣ್ಣೆ ಎಂದುವುಂ ಚೆಲ್ವ್ಪನಾಗಿರ್ಪನಾತನ ಕಣ್ಣೆ (ರುದ್ರರ.ಹ . ೧೭-೧೭). 

[ಹೊಲ್ಲಹ 4 ತೋಜು। 

ಹೊಲ್ಲಿ (ನಾ). (2): ಹೊಲ್ಲಿ!ಪಾತಾಂ. ವಹಿಲಿ]ಯ ಭಂಡಿ ಕೊಲ್ಲಾರಿ ರಥಂಗಳು 
ಮೇಲಾನೆ ಕುದುರೆ ವೈಯಾಳಿ ಬಾಲಕರೇಟ್‌ ಕೊಂಡಾಡುವೆಳಗಿನಿಂದ ಮಾಲೆಗಾರ್ತಿಯರ 
ಕೇರಿಗಳು (ಅಮುಸಾಂ. ೧-೮೧). (7) 

ಹೊಲ್ಲೆ (ನಾ). ೧. ಕೆಟ್ಟುದು; ಕೆಡುಕುಂಟುಮಾಡುವಂತಹುದು: ಬ್ರಾಹ್ಮಣರ 
ಶಾಪ ಹೊಲ್ಲೆಯದು (ಸಂಭವ. ೫-೬೭); ಬಗೆಯಲಾತನು ಹೊಲ್ಲೆಯನು ಹೊಲ್ಲೆಗೆ 
ಮಹಾಸಲ್ಲಕನು (ನಿಧಾಗ. ೧೨-೧-೧೫. ೨. ಅಡ್ಡಿ; ತೊಡಕು: ಸಂತೋಷವೇ 
ಸುತಲಾಭವಾದರೆ ಹೊಲ್ಲೆಯೇ!ಪಾತಾಂ. ಲ್ಲವೇ)ನಿದಕೆ (ಕುವ್ಮಾಸ. ೨-೪೦). 


೯೦೦೧ 


20 


30 


35 


ಹೊಸಂತಿಲು 


೩. ದುಸ್ಥಿತಿ; ದುರವಸ್ಥೆ: ಇತ್ತಲಾ ದ್ವಾರಕೆಯೊಳಗೆ ವರಸತ್ಕಭಾಮಾಭವನದೊಳು 
ನರವೃತ್ತಿಯಿಂದಿರುತ ಕೇಳಿದ ಸತಿಯ ಹೊಲ್ಲೆಯನು ಕೆತ್ತ ದುಮ್ಮಾನದಲಿ (ಕುವ್ಮಾಸ. 
ಓರಿಇ. ೧೫-೧೩೪). ೪. ಹೀನತೆ: "ಹೊಲ್ಲೆತನ' ಪರಾ. 
ಹೊಲ್ಲೆಯಾಗು ಎ ವೃರ್ಥವಾಗು; ನಿಷ್ಠಲವಾಗು: ತಪವ ಮಾಡಿದುದು 
ಹೊಲ್ಲೆಯಾಯಿತು ತನಗೆ ಕಮಲಜನಲ್ಲಿ (ಸಂಭವ. ೧೫-೧೬). [ಆ ಪೊಲ್ಲ] 
ಹೊಲ್ಲೆತನ (ನಾ). ಕೀಳುತನ; ಹೀನವೃತ್ತಿ: ಹೊಲ್ಲೆತನವ ಪೆರ್ಮೆಯೆಂದು ಎಲ್ಲ 


ಗುಣವ ಹೇಳಿಕೊಂಡು ಕಳ್ಳನಂತೆ ಅಡಗಿಕೊಂಡು ಕೈಗೆ ಸಿಕ್ಕದೆ. . . ಗೋಚರಿಸದ 
ತಿರುಗುತಿರುವೆ ಲೋಕವರಿಯಲು (ಕಎಸೋ. ೩೫-೫). ಓಹೊಲ್ಲೆ *- - ತನ] 


ಹೊಲ್ಲೆಯ "ಹೊಲ್ಲೆಹ' ನೋ. 

ಹೊಲ್ಲೆಹ, ಹೊಲ್ಲೆಯ (ನಾ). ೧. ಕೆಟ್ಟುದು; ಕೆಡುಕು: ಅವನಾವನೊರ್ವಂಗೆ 
ಹೊಲ್ಲೆಹಮಂ ಬಯಸುವಾತನಾತಂಗನುಕೂಲಮಾಗಿಯೆ ಪೇಬ್ವುದು (ಪಂಚತಂ. ೯೪-೮): 
ಲಿಂಗವ ಕುಜ್‌ತಲ್ಲಿ ಒಳಿತು ಹೊಲ್ಲೆಹ ಉಂಟೇ ಜಂಗಮನ ಕುಲ್‌ತಲ್ಲಿ ಒಳಿತು ಹೊಲ್ಲೆಹ 
ಉಂಟೇ (ಮೋಳಮಾ. ೪೦-೧೬೬); ಆತನಿಂದೇನಹುದು ಹೊಲ್ಲೆಹವಾತನಿಂದೇನಹುದು 
ಲೇಸುಗಳ್‌ (ಕಹುಪ್ಮಾಉ. ೨-೪೪). ೨. ತಪ್ಪು; ದೋಷ; ಅಪರಾಧ: ಈಶ್ವರ 
ಮೂರ್ತಿಯೆನ್ನಲ್ಲಿ ಹೊಲ್ಲೆಹವನಟ್‌ದಿಂತು ಬಡಿದಹನು (ಬಸಪು. ೬೮-೩೨); ನಾವು 
ಮಾಡಿದ ಹೊಲ್ಲೆವಾಣಹಾತವುದು ನೀವು ನಮ್ಮನು ಕಟ್ಟಿ ಕೊಲುವುದಿದಾವ ರಾಯರ 
ರಾಜಪದ್ದತಿಯೆಂದನಾ ಹನುಮ (ತೂರರಾ. ೫-೭-೨೨); ಫುಲ್ಲದಳಾಕ್ಷ ನೀನತಿದೈವವೆಂಬುದ 
ಬಲ್ಲ ಮತ್ತಿತನು ನಾನಜ್‌ಯೆ ಹೊಲ್ಲೆಹವನು ತೀರ್ಕಣಿಸೆಂದುಭಯಪಾಣಿಪಲ್ಲವದಿಂದ 
ವಂದಿಸಿದ (ಮೋಹತ. ೪೦-೯೦). ೩. ತುಚ್ಛವಾದುದು; ಕೀಳಾದುದು: ನೀನು ಕುವರನ 
ಕೈಯಾಅ ಕೊಲ್ಲದೆ ಕಡಲೊಳು ಬಿಸುಟೆ ಹೊಲ್ಲೆಹದೊಂದು ಪೆಣ್ಣೇನು ಕಂಡೆಜಗಿ 
ಪೂವಿಲ್ಲನ ನೆಆ' ನುಂಗಿತಾಗ (ಮೋಹತ. ೧೨-೬). ೪. ನಿಷ್ಠುರತೆ; ಕಠಿಣತೆ: “ನಿಟ್ಟುರ 
ಹೊಲ್ಲೆಹ(ಪಾಕಾಂ. ಪೊಲ್ಲಣ, ಹೆಲ್ಲಣ, ಹೊಲ್ಲಿಯ।ಮೆನಲೈ ನಿಟ್ಟುರಮೆನಿಕ್ಕು'` 
(ಕಬ್ಬಿಕ್ಕ. ೫೬). ಹೊಲ್ಲೆಯ: ೧. ಆ ಕೆಆ*ಗೆ ಲೇಸು ಹೊಲ್ಲೆಯವಾದರೆ (ಸಾಇಎ. ೧೯೩೪. 
ಪುಂಗನೂರು. ೧೫೬-೧೩; 1419); ಹೊಲ್ಲೆಯಕಳುಕಿ ಸೈರಿಸಲೀ ವಿಕಲ್ಪವು ಕಡೆಗೆ ತೋಜ್‌ತು 
ತಾನೆ ಹಗೆಯೆಂದ (ಅಂಬಿಕಾ. ೩೬-೭). ೪. ""ಹೊಲ್ಲೆಯಮೆನಲ್‌ ನಿಷ್ಠೂರಕಭಧಾನವು'' 
(ಕಶರ. ೧೧೬). ೫. ಕೆಟ್ಟವನು; ದುಷ್ಪ: ಬಗೆಯಲಾತನು ಹೊಲ್ಲೆಯನು ಹೊಲ್ಲೆಗೆ 
ಮಹಾಸಲ್ಲಕನು (ನಿಭಾಗ. ೧೨-೧-೧೫). "ಹೊಲ್ಲಹ' ಪರಾ. 

(ಹೊಲ್ಲೆ 4 - ಹೃ(ಆ-ಪೃ)) 

ಹೊಲ್ಲೆಹಂಗೆಯ್‌, ಹೊಲ್ಲೆಹಗೆಯ್‌ (ಕ್ರಿ). ಕೆಟ್ಟದ್ದನ್ನು ಮಾಡು; ಕೇಡನ್ನು 
ಮಾಡು: ಇಂತಪ್ಪ ಸೇವಾಧರ್ಮಮನಾಂ ಮುನ್ನಅಿವಾತನಾಗಿಯುಮೇನಾನುಮೊಂದು 
ತೆಅದಿಂ ಹೊಲ್ಲೆಹಂಗೆಯ್ದೆನಕ್ಕುಂ (ಪಂಚತಂ. ೧೩೮-೨). ಹೊಲ್ಲೆಹಗೆಯ್‌: ನೃಶಂಸ;, 
ಕ್ರೂರಕರ್ಮಕೃತ್‌ - ಈ ೨ ಹೊಲ್ಲೆಹಗೆಯ್ವವಂ (ಹಲಾಯು. ೬೧-೨೧೭). 

(ಹೊಲ್ಲೆಹ 4 ಕೆಯ್‌,] 

ಹೊಲ್ಲೆಹಗೆಯ್‌ "ಹೊಲ್ಲೆಹಂಗೆಯ್‌' ನೋ. 

ಹೊಲ್ಲೈಸು "ಹೊಲ್ಲಯಿಸು' ನೋ. 

ಹೊವಿಸಳ "ಪೊಯ್ಸಳ' ನೋ. 

ಹೊಸ "ಪೊಸ' ನೋ. 

ಹೊಸಣಇಕ್ಕೇರಿ (ನಾ). (ಬ್ರಿಟಿಷರ ಆಳ್ವಿಕೆಯು ಆರಂಭವಾಗುವ ಮುನ್ನ ಈ 
ದೇಶದಲ್ಲಿ ಬಳಕೆಯಾಗುತ್ತಿದ್ದ) ಹದಿನೆಂಟು ಬಗೆಯ ಚಿನ್ನದ ನಾಣ್ಮಗಳಲ್ಲಿ 
ಒಂದು; ಇಕ್ಕೇರಿಯ ನಾಡಿನಲ್ಲಿ ಬಳಕೆಯಿದ್ದ ಒಂದು ನಾಣ್ಮ : ಮಲಾಪಹಾರಿಯ 
ದಕ್ಷಿಣದಲ್ಲಿ, ೧೮ ಪ್ರಕಾರದ ವರಹಗಳು ಅಥವಾ ಹೊನ್ನುಗಳು ನಡಿಯುತ್ತಿದ್ದವು. 
ಅವುಗಳ ವಿವರ - ೧. ಗಜಪತಿ. .. ೩. ಹೊಸಣಕ್ಕೇರಿ (ಇಕ್ಕೇರಿ ಅರಸರದು) ರೂ. ೪, 
ಆ. ೮ (ಕಭಾಗೆ. ೨೮೦). "ಇಕ್ಕೇರಿವರಹ ' ಪರಾ. 

[ಹೊಸ (೬ ಪೂಸ) 4 ಇಕ್ಕೇರಿ) 


45| ಹೊಸಂತಿಲ್‌ "ಪೊಸಂತಿಲ್‌' ನೋ. 


ಹೊಸಂತಿಲು "ಪೊಸಂತಿಲ್‌' ನೋ. 


ಹೊಸಕಳೆ ' ೯೦೦೨ ಹೊಸಬಿ 


ಹೊಸಕಳೆ (ನಾ). ನವೀನವಾದ ಕಾಂತಿ, - ತೇಜಸ್ಸು: ಅವನ ಕುಲುಮೆಗೆ ಬಿದ್ದ 
ಶಾಕುಂತಲೋಪಾಖ್ಧಾನಕ್ಕೆ ಅಭೂತಪೂರ್ವವಾದ ಹೊಸಕಳೆ ಬಂದಿತು | 
(ಕಾವೃಸ ೪೦). (ಹೊಸ (< ಪೊಸ) * ಕಳ್ಳೆ( ಎ ಕಲ್ಕೆ)] | 
ಹೊಸಕಾಡು (ಕ್ರಿ). ಹೊಸೆ; ಹೊರಳಾಡು: ದುಃಶಾಸನನ ತೋಳು ಕತ್ತರಿಸಿ ಬಿದ್ದು | 
ಧೂಳಿನಲ್ಲಿ ಹೊಸಕಾಡುವುದನ್ನು ನೋಡದೇ ಹೋದರೆ ನನ್ನ ಹೊಟ್ಟೆ ಹೇಗೆ | 
ತಣ್ಣಗಾದೀತು? (ವಚಬಾ. ೨೪೬). [ಹೊಸಕು + ಆಡು) 

| 

| 


ಜತೆಗೂಡಿ ನಿಂತು ಯಕ್ಷಗಾನದ ಒಂದು ಮೇಳವ ತೆರೆದರು ` ತಂದೆಗೆ ಹೊಸಜೀವ 
ಬಂತು (ಇಂಚಾಪ. ೧೧-೪೨). (ಹೊಸ (ಆ ಪೊಸ) * ಜೀವ] 
ಹೊಸತನ (ನಾ). ಎ ಹೊಸಗೆ: ಈ ಕೃತಿಗೆ ಒಂದು ಹೊಸತನವೂ ಸೊಗಸೂ ಬಂದಿವೆ 
| (ಸಮಾಲೋ. ೬೬); ಅವನ ಉಳಿದ ಸಂಪ್ರದಾಯವಂತಿಕೆಯನ್ನು ಈ ಹೊಸತನದಿಂದ 
5 ಬೆಳಗಿದಂತಾಯಿತು (ತವನಿ. ೩೧). [ಹೊಸ (ಆ ಪೊಸ) + - ತನ| 
ಹೊಸತಳಿರು "ಪೊಸದಳಿರ್‌' ನೋ. 
ಹೊಸತಿಡು (ಕ್ರಿ). (?): ಆದಿತ್ಯವಾರ ಸೋಮವಾರ ಮಂಗ-“ವಾರವ ಹೊಸತಿಟ್ಟು 
ನುಡಿವರು ನಾವಿದನಲ್‌ಯೆವು (ಅವಚಂ. ೧೯೩-೮೭೫); ""ಬಣ್ಣಂ ಸ್ನವನ್ನು ಬಲಿಯಾಗಿ 


ಹೊಸಕಾಲ "ಹೊಸಗಾಲ' ನೋ. 
ಹೊಸಕು, ಹೊಸಗು (ನಾ). ಉಜ್ಜು; ತಿಕ್ಕು; ತೀಡು: ಲಿಂಗಗಳ ಕೀಳಿಸಿ 
ಚರಣದಸಿಯೊಳು ಹೂಸಕಿ ತಿಪ್ಪೆಯೊಳಗಸಿ ತುಳಿಸುತಲಿ (ಬಟ್ಟಪು. ೬೫-೧೦); ಕೆಲವು | | ಚೆಲ್ಲು'' (ಅವಚಂ. ಕೋಶು. "ಪೊಸತಿಕ್ಕು' ಪರಾ. !1] 
ಸೊಪ್ಪುಗಳನ್ನು ಕಿತ್ತು ಹೊಸಕಿ ತನ್ನ ಸೆರಗಿನಲ್ಲಿ ಕಟ್ಟಿಕೊಂಡಳು (ಚಕರಾ. ೪೩೬): ನೀವು | 10 | ಹೊಸತಿಲ್‌ “ಪೊಸಂತಿಲ್‌' ನೋ. 
ನಮ್ಮನ್ನು ಕಾಲಿನಿಂದ ಹೊಸಕಿ ಹಾಕುವ ಕೀಟಗಳೆಂದೇನಾದರೂ ಭಾವಿಸಿರುವಿರಾ ಹೇಗೆ? | |ಹೊಸತಿಲು 'ಪೊಸಂತಿಲ್‌' ನೋ. 
'ಬಿನ್ಮಬೇ. ಇ). ಹೊಸಗು: ಸರ್ಪಗಳು ಎಷ್ಟು ಇದ್ದವೊ ತನ್ನ ಕೈಗಳಿಂದ ನಿದ್ರೆಯಲ್ಲಿ | ಹೊಸತಿಲುಗನ್ನ (ನಾ). ಹೊಸ್ತಿಲ ಬಳಿ ಕೊರೆದು ಬಾಗಿಲು ತೆಗೆಯಲು 


ಹೊಸಗಿ ಬಿಟ್ಟನು (ತಾತ. ೮೯-೫): ಆ ಗಜವು ತನ್ನಯ ಪದದಿಂದ ಹೊಸಗಿತಾ ಸರವ | | ಅನುಕೂಲವಾಗುವಂತೆ ಹಾಕುವ ಕನ್ನ: ಘನದ ಹೊಸತಿಲುಗನ್ನವಂ 
ಃಸೌಗಂಪ. ೩.೩): ಅವನು ಕಣ್ಣನ್ನು ಹೊಸಗಿಕೊಳ್ಳುತ್ತಾ ಎದ್ದನು (ಚತ್ರಪಾ. ೧೧). | | ಘಮ್ಮನೆಯಗಿದಗುಳಿಗನ್ನವಂ ಸುಮ್ಮನೆಯಗಿದು ನೆಲಗನ್ನವಂ ಬಲುಗೋಡೆಗನ್ನವನು 
(ಆ ಪೂಸೈೆ?./ ತಮಿ. ಪೂಚಜ್ಯು; ತೆಲು. ಪೊಸಗು | 1 ತೋಡಿ (ಬಸಪು. ೩೧-೫). [ಹೊಸತಿಲು («ಆ ಪೊಸಂತಿಲ್‌) + ಕನ್ನ) 
ಹೊಸಕೆರೆ "ಪೊಸಗೆಆ್‌' ನೋ. | | ಹೊಸತಿಲುವಣ (ನಾ). ಒಂದು ಬಗೆಯ ತೆರಿಗೆ: ಬಸದಿಯ ಕೇರಿಯ ಮನ್ನೆಯದ 
ಹೊಸಕೆಅ* "ಪೊಸಗೆಅ'' ನೋ. ಹೊಸತಿಲುವಣಂ ಧಾರಾಪೂರ್ವಕಂ ಮಾಡಿ (ಸೌಇಇ. ೫೪, ೧೦೮-೬; 1167). 
ಹೊಸಕ್ಕೆದು (ನಾ). ನವೀನವಾದ ಆಯುಧ: ಬಿಗಿದ ರುಲ್ಲರಿ ಮುಗಿಲ ಹೊಸಕ್ಕೆದುಗಳ | [ಹೊಸತಿಲ್ಕು * ಪಣ] 
ಮಿಂಚಿನ . . . ವಿಗಡಕುಂಭಜ, ಮೇಘಯತು ತನಿಹೊಗರಿಆೆದು ಪರಬಲದ | |ಹೊಸತು 'ಪೊಸತು' ನೋ. 
ಕಡುವೇಸಗೆಗೆ ಕವಿದುದು ರಾಜಹಂಸಪ್ರಕರವೋಸರಿಸೆ (ಕುವ್ಮಾದ್ರೋ. ೧-೪೮). 20 | ಹೊಸತುಪ್ಪ "ಪೊಸತುಪ್ಪ' ನೋ. 
[ಹೊಸ (ಆ ಪೊಸ) * ಕೈದು (< ಕೆಯ್ದು)! ಹೊಸದು, "ಪೊಸೆ,' ಪರಾ. 
ಹೊಸಗಣೆ (ನಾ). ಹೊಸತಾಗಿ ಮಸೆದ ಬಾಣ: ಇಕ್ಕೆಲದ ಸೇಸೆಯಂ ಸವರಿದುವು ; |ಹೊಸದ್ಕು "ಪೊಸತು' ನೋ 
ಹೂಗರುಗುವ ಹೊಸಗ(ಪಾಠಾಂ. ಕ।ಣೆಗಳು (ಚೃಮಿಭಾ. ೧೩-೨೦). | ಹೊಸದೇವಾರ (ನಾ). ಹೊಸ `ದೇವಾಲಯ: ಹೆಗಸದೇವಾರಕ್ಕೆ ಬಿಜಯ 
[ಹೊಸ («ಆ ಪೊಸ) * ಕಣೆ] | ಮಾಡಿದಾಗ ನಾನು ಗರುಡಗಂಬದ ನೆರೆಯ ಜನಸಂದಣಿಯ ಚೂಣಿಯಲ್ಲಿ . 
ಹೊಸಗನ್ನಡ "ಪೊಸಗನ್ನಡ' ನೋ. 25 | ಪರಿರಂಜಿಸುತ್ತಿದ್ದೆನು (ಮಂತ್ರಶ. ೨೮-೧೮). [ಹೊಸ (ಆ ಪೊಸ) 4 ದೇವಾರ) 
ಹೊಸಗವಲು "ಪೊಸಗವಲು' ನೋ. | |ಹೊಸದೇಸೆ 'ಪೊಸದೇಸಿ' ನೋ. 
ಹೊಸಗಾಲ, ಹೊಸಕಾಲ (ನಾ). ನವೀನವಾದ ಸಮಯ; ನವಯುಗ: ಈ | |ಹೊಸನೀರು "ಪೊಸನೀರ್‌' ನೋ. 


ಧಾರ್ಮಿಕ ಚಳುವಳಿಯ ಹೊಸಗಾಲದಲ್ಲಿ . . . ಅನೇಕ ಜಾತಿಯವರು ವಿರಕ್ತ ರಾಗ ಹೊಸನೋಟ "ಪೊಸನೋಟ' ನೋ. 
ಮಠಗಳಲ್ಲಿ ವಾಸಮಾಡುತ್ತಿರುವಾಗ (ಕರ್ನಾಸಂ. ೯೬). ಹೊಸಕಾಲ: ಕುಣಿವುದು | | ಹೊಸಪರಿ (ನಾ). ನವವಿಧಾನ; ಹೊಸರೀತಿ: ಹೊಸಪರಿಯ ಗತಿಗಳಂ ನಟಿಸಿ 
ಹಗಲಿರುಳು ಬೆಳೆಗಾಲದ ಕುರುಹು ಹೊಸಕಾಲದ ನವಿಲು (ಬಾಸಿಗ. ೧೦-೨೧); ಹೋಗುತಿದ [| ತೋಜುತ್ತಮಿರೆ (ಬಸರ. ೧-೨೩): ಭುಜಪ್ರತಾಪದ ಹೊಗರು ಹೊಸಪರಿ (ಕುವ್ಮಾದೀ. 
ಹಳೆಕಾಲ, ಹೊಸಕಾಲ ಬರುತಲಿದೆ (ಕೋಗಿಲೆ. ೨೬-೧). (ಹೊಸ (ಆ ಪೊಸ ) 4 ಕಾಲ) | ೫-೩೬). [ಹೊಸ (ಆ ಪೊಸ) *- ಪರ್ಮಿ)) 
ಹೊಸಗು 'ಹೊಸಕು' ನೋ. : (ಹೊಸಪರಿಮಳ 'ಪೊಸಪರಿಮಳ' ನೋ. 
ಹೊಸಗೆ (ನಾ). ನವೀನತೆ; ನಾವೀನ್ಮ: ದಿನದಿನವು ಒಸಗೆ ಚಂದಿರನ ಹೊಸಗೆ, | | ಹೊಸಪಾಕ "ಪೊಸಪಾಕ' ನೋ. 
ಪೂರ್ಣಿಮಯ ಚಂದ್ರ ಬೇರೆ (ಅರಳು. ೧೦೩-೧೭): ಹೂಸ ಹೊಸಗೆಯಂತೆ ಹೊಸ | ಹೊಸಪುರ "ಪೊಸವುರ' ನೋ. 
ಚಂದ್ರನುದಯಿಸಿದಂತೆ ಸತೃಸ್ವರೂಪ ಪ್ರೇಮಾ! (ಕೃಷ್ಣಾರು. ಆ-೧೯). | ಪೊಡೆ "ಪೊಸಪೊಡೆ' ನೋ. 
ಹೊಸ (ಆ ಪೊಸ ) + -ಗ್ಗೆ | [ಹೊಸಬ "ಪೊಸಂಬ' ನೋ. 
ಹೊಸಗೆಯ್‌, ಹೊಸಗ್ಯೆ (ಕ್ರಿ). ಹೊಸತುಗೊಳಿಸು; ನವೀಕರಿಸು: ಬೆಳಗಿ ಊರ, | 1ಹೊಸಬಗೆ "ಪೊಸವಗೆ' ನೋ. 
ನಾಡ, ಹಸಗೆಯ್ದೆ ಹೊಸಗಯ್ಯೆನೆಂಬೊಲುಮ (ಹೂಂಗಳು, ೬-೧೪). ಹೊಸಗೈ: | | ಹೊಸಬಟ್ಟೆ “ಪೊಸವಟ್ಟೆ' ನೋ. 
ಹೊಸಲೋಕದೂಳು ಹೊಗಿಸುತೆನ್ನನೀ ಜಗವನ್ನು ಹೊಸದಾಗಿಸುತ, ಜನರನಲ್ಲ | [ಹೊಸಬಣ್ಣ "ಪೊಸಬಣ್ಣ' ನೋ. 


(a 


ಹೊಸಗೈಯುತ್ತ (ಕೃವ್ನಾಕ. ೮-೨೨. (ಹೊಸ (ಆ ಪೊಸ) ೬ ಕೆಯ್‌ [4 ಹೊಸಬತನ (ನಾ). ಹೊಸಬನಾಗಿರುವಿಕೆ; ಪರಿಚಯವಿಲ್ಲದಿರುವಿಕೆ: ತನ್ನ 
ಹೊಸಗೆಜ್‌* "ಪೂಸಗೆಟ್‌' ನೋ. ಕಾಲುರಿಚನ ಹೊಸಬತನವನ್ನಿಲ್ಲಿ ಡಂಗುರಿಸಿಕೊಳ್ಳುತ್ತಿರುವ ಈತನಿಗೆ ಮೊತ್ತಮೊದಲು 
ಹೊಸಗೈ "ಹೊಸಗೆಯ್‌' ನೋ. ಓಲಗದ ಉಚಿತಾಚರಣಪದ್ಧತಿಗಳ ಬಾಲಬೋಧೆಯಾಗಲಿ (ಬೆಟ್ಟಅ. ೪೩-೧೧). 
ಹೊಸಚಟ್ಟ (ನಾ). (2): ಅದು ಹೊಸಚಟ್ಟ ಹೊಸಸೀರೆ ತೆಗೆದುಕೊಂಡು ಸುಮಾರು (ಹೊಸಬ (< ಪೊಸಂಬ) + - ತನ) ' 

ಒಂದು ತಿಂಗಳಾಗಿತ್ತು (ಮಾಮರಾ. ೯6). [1 | ಹೊಸಬಿ (ನಾ). (ಒಂದು ಸ್ಥಳಕ್ಕೆ ಅಥವಾ ಪರಿಸರಕ್ಕೆ) ಹೊಸಬಳಾಗಿರುವವಳು: 
ಹೊಸಜವ್ವನ 'ಪೊಸಜವೃನ' ನೋ. 45 | ಈ ಹೊಸಬ ಇದೆ ತಾನೆ ಹಳ್ಳಿಯಿಂದ ಬಂಬದ್ದಾಳೆ (ಪುನರು. ೧೦); ಆ ಹೊಸಬಿ ಅಪ್ಪಯ್ಯನ 
ಹೊಸಜೀವ (ನಾ). (ಆಲಂ) ಹೊಸ ಉತ್ಸಾಹ; ನವಚೈತನ್ಯ : ಮಿತ್ರರು ತಂದೆಯ | ಹೆಂಡತಿಯೇ! (ಕಾನೂರು. ೧೮೦). [ಹೊಸಬ (< ಪೊಸಂಬ) 4 - ಇೃ। 


ಹೊಸಬಿಗ 


ಹೂಸಬಿಗ (ನಾ). ಅಪರಿಚಿತ; ಹೊಸಬ: ಕೃತಾಂತನ ಹೋಲುವೆಯ ಹೊಸಬಿಗನು | 1 
ಹೊಕ್ಕನು ಭೀಮನುರವಣಿಸಿ (ಕುವ್ಮಾದ್ರೋ. ೨.೭೯). [ಹೊಸಬ (ಆ ಪೊಸಂಬ) + -ಇಗ) | 
ಹೊಸಬಿರುದು (ನಾ). ನವೀನವಾದ ಬಿರುದು. 
ಹೊಸಬರುದರ ಗಂಡ ಎ ನವೀನವಾದ ಬಿರುದುಗಳನ್ನು ತಾಳಿದವರನ್ನು ಸದೆ 
ಬಡಿಯುವವನು; ಒಂದು ಬಿರುದು: ಹೊಸಬಿರುದರ ಗಂಡೋ ರಾಯರಾಹುತ್ತ | 5 
ಮಿಂಡ; (ಎಕ. ೫1. ತುಮಕೂ. ೧-೮೪; 1571). [ಹೊಸ (ಆ ಪೊಸ) + ಬರುದು! 
ಹೊಸಬೆಣ್ಣೆ "ಪೊಸಬೆಣ್ಣೆ' ನೋ. 
ಹೊಸಬೆಳುವಟ್ಟೆ (ನಾ). ನವೀನವಾದ ಬಿಳಿಬಟ್ಟೆ: ಉಟ್ಟ ಹೊಸಬೆಳುವಟ್ಟೆ 
ಹೊಮ್ಮಟ್‌ ಮುಟ್ಟವಿಸೆ ಹೊಂಬಣ್ಣವಾದುದು (ತೂರರಾ. ೩-೮-೩೦). 
[ಹೊಸ ( ಪೊಸ) *- ಬೆಳುವಟ್ಟೆ (< ಬೆಳ್ವಟ್ಟೆ)) 
ಹೊಸಬೇಟ "ಪೊಸವೇಟ' ನೋ 
ಹೊಸಭಂಗಿ (ನಾ). ಹೊಸತಾದ ಭಂಗಿಸೊಪ್ಪು: ಹುರಿದ ಹೊಸಭಂಗಿ ಹದ 
ಗೆಯ್ದಪಿನಿಕೂಟದೊಳ್‌ ಬೆರೆದಮಲ್‌ ಜಾಯಿಕಾಯ್‌ ಪತ್ರೆ . . . ಪರಿಪರಿಯ ಭೋಜನ 
ದ್ರವ್ಮಂಗಳಿಡಿದ ಭಂಡಿಗಳ್ಳೆದೆ ಬರುತಿರ್ದುವು (ಚಿಬಪು. ೪೭-೪೫). 
(ಹೊಸ (೬ ಪೊಸ) 4 ಭಂಗಿ! 
ಹೊಸಮಡಿ (ನಾ). ಅದೆ ತಾನೆ ಒಗೆದು ಮಡಿ ಮಾಡಿದುದು: ಮುಂಗಡೆಯ 
ಬೀದಿಯಲಿ ಭವಿಗಳು ಲಿಂಗವಂತರ ಹೊಸಮಡಿಯ ವಸ್ತ್ರಂಗಳಂ ಸಂಧಿಸಿದರಾದಡೆ 
ಇಟ್‌ದು ಕೆಡಹುವೆನು (ಬಾಪು ೨೧-೯). (ಹೊಸ (೮ ಪೊಸ) + ಮಡಿ] 
ಹೊಸಮದ "ಪೊಸಮದ' ನೋ. 
ಹೊಸಮನೆ "ಪೊಸಮನೆ' ನೋ. 
ಹೊಸಮಸೆ "ಪೊಸಮಸೆ' ನೋ. 
ಹೊಸಮಾಟ (ನಾ). (2) : ಯಾ ನಾಲುಕು ಗಡಿಯಿಂದೊಳಗುಳ ಹೊಸಮಾಟದ ಬಾಳು 
ನಾಘಂಡುಗದಲು (ಸೌಣಣಇ. 13-12 ೫0೧-೧೨; 1519). "ಹೊರಮಾಟ' ಹೋ. (2 
ಹೊಸಮಾತು (ನಾ). ೧. ಹಿಂದೆ ಬಳಕೆಯಲ್ಲಿ ಇಲ್ಲದೆ ಈಗ ರೂಪುಗೊಂಡ 
ಮಾತು; ಹೊಸತಾಗಿ ಬಂದ ನುಡಿ: ಆಧುನಿಕ ನಾಗರಿಕತೆಯ ಪರಿಣಾಮವಾಗಿ 
ಭಾಷೆಯಲ್ಲಿ ಎಷ್ಟೊ ಹೊಸಮಾತುಗಳು ಬರುವುದುಂಟು (ರೂಢಿ). ೨. ಹಿಂದೆ ಹೇಳಿದ 
ಮಾತಿಗೆ ವಿರುದ್ಧವಾದ ಮಾತು; ಬದಲಾದ ಮಾತು: ಇದೇನು ಹೊಸಮಾತು 
ಹೇಳುತ್ತಿರುವೆ? ಹಿಂದೆ ಮಾತು ಕೊಟ್ಟುದು ಮರೆತುಹೋಯಿತೆ? (ರೂಢಿ). 
[ಹೊಸ (ಆ ಪೊಸ) *- ಮಾತು] 
ಹೊಸಮಾದರಿ (ನಾ). ನವೀನ ರೀತಿ; ಹೊಸದಾದ' ನಮೂನೆ: ರತ್ನನ ಪದಗಳು 
ನಾಗನ ಪದಗಳು ಕಾವ್ಯದ ಹೊಸಮಾದರಿಗಳು (ಇಂಚಾಪ. ೪-೮). | 
[ಹೊಸ (< ಪೊಸ) 4 ಮಾದರಿ। | 
| 


ಹೊಸಮಿಸುನಿ "ಪೊಸಮಿಸುನಿ' ನೋ. 

ಹೊಸಮುತ್ತು "ಪೊಸಮುತ್ತು' ನೋ. 

ಹೊಸಮೆಳೆ (ನಾ). ಹೊಸದಾದ ಗಿಡಗಳ ಗುಂಪು: ಮುಖಿದರರಿಗಳ ಹೊದಲ | 35 
ಹೊಸಮೆಳೆಯ (ಕುವ್ಮಾದ್ರೋ. ೨ ೭೦): ಆ ಹಂಸೆ... ಹೊಕ್ಕುದು ಹೊದಜ ಹೊಸಮೆಳೆಯ 
(ಸಳಚ. ೨-೩೩). [ಹೊಸ (< ಪೊಸ) 4 ಮೆಳೆ | 

ಹೊಸಮೋಹ (ನಾ). ಹೊಸದಾಗಿ ಹುಟ್ಟಿದ (ಪ್ರಣಯದ) ಮರುಳು: 
ಮಲ್ಲಿಗೆಯರಳ ತನಿಗಂಪು ಹೊಸಮೋಹ ನಿಲ್ಲವಿವು ನೋಡ (ಸರ್ವಜ್ಞ. ೧೫೨೭). 

[ಹೊಸ (ಆ ಪೊಸ) 3- ಮೋಹ ] 

ಹೊಸರಕ್ತ "ಪೊಸರಕ್ತ' ನೋ. 

ಹೊಸಲು "ಪೊಸಂತಿಲ್‌' ನೋ. 

ಹೊಸವರಿ (ನಾ). ಹೊಸತಾಗಿ ಹಾಕಿರುವ ತೆರಿಗೆ; ಹೊಸ ತೆರಿಗೆ: ಏನುಳ್ಳಂತಾ 
ಹೊಸವರಿ ಹಳೆವರಿ ಮುಂತಾದ ಸಕಲಸುವರ್ನಾದಾಯ ಸಕಲಭತಾದಾಯ . . . ಸೇರಿಸಿ 
ಕೊಟೆವಾಗಿ (ಎಇ. xvi, ೧೧೫-೬೭; 1427). [ಹೊಸ (ಆ ಪೊಸ) + ವರಿ] 

ಹೊಸವರು (ಕ್ರಿ). ಹೊಸತಾಗಿ ಬರು; ಆಗ ತಾನೇ ಬರು: ಗೌತಮಕ್ಷೇತ್ರವೀ 


| 


10 


25 


30 


40 


೯೦೦೩ 


ಹೊಳಕ್ಕೆ 


ಪಟ್ಟಣಕ್ಕೆ ಹೊಸವಂದಿರುವ ನಿಮಗೆ ಕಾವೇರಿಯ ಜಲಪಾನದಿಂದ ಪಿತ್ತಪ್ರಕೋಪವಾಗಿ 
ತಲೆದಿರುಗಿಯೋ, ಮದವೇರಿಯೋ, ಕುಣಿಯಿಸುತ್ತಿರುವಂತಿದೆ ! (ಜೆಟ್ಟಅ. ೫೫-೨೦). 
[ಹೊಸ (< ಪೊಸ) 4 ಬರು (ಆ ವರ್‌)) 
ಹೊಸವಸುಗೆ (ನಾ). ಹೊಸಬಗೆಯ ತೆರಿಗೆ ,-ಸುಂಕ: ಧಾರಾಪೂರ್ವ್ವಕಂ 
ಮಾಡಿ ಬಿಟ್ಟ ಹೊಸವಸುಗೆಯ ೫೫೫ ವಿನ ಮೂಡಲ ತೋಂಟ ಕಮ್ಮ ೪೦ (ಸಾಇಇ. 1x i. 
೧೮೨-೫; 1110). [ಹೊಸ («ಆ ಪೊಸ) % ಪಸುಗೆ] 
ಹೊಸವಳಿ "ಪೊಸವಳ್ಳಿ' ನೋ. 
ಹೊಸವಳ್ಳಿ "ಪೊಸವಳ್ಳಿ” ನೋ. 
ಹೊಸವೂರು "ಪೊಸವೂರ್‌' ನೋ. 
ಹೊಸವೆಣ್‌ "ಪೊಸವೆಣ್‌' ನೋ. 
ಹೊಸಸಕ್ಕರೆ "ಪೊಸಸಕ್ಕರೆ' ನೋ. 
ಹೊಸಸುಣ್ಣ "ಪೊಸಸುಣ್ಣ' ನೋ. 
ಹೊಸಹರೆಯ "ಪೊಸವರೆಯ' ನೋ. 
ಹೊಸಹರೆಯಂಬಡೆ (ಕ್ರಿ). ನವಯೌವನವನ್ನು ಹೊಂದು; ನವತಾರುಣ್ಯವನ್ನು 
ತಾಳು: ಹೊಸಹರೆಯಂಬಡೆದ ಕೆಳೆಯರಿಂ ಕುಕ್ಕುಟ ಮಲ್ಲ ಮಹಿಷ ಮೇಷಂಗಳನು 
ಗಡಣದಿ ಕಾದಿಪ ಬಿನದದಿಂ . . . ದಿನಮಂ ನೂಂಕುತ್ತಿಹನು (ಜಯಕಾ. ೨-೬೬). 
(ಹೊಸಹರೆಯ (« ಪೊಸವರೆಯ) “- ಪಡೆ) . 
ಹೊಸಹಸೆ "ಪೊಸವಸೆ' ನೋ. 
ಹೊಸಹಳಿ "ಪೊಸವಳ್ಳಿ' ನೋ. 
ಹೊಸಹಳ್ಳಿ 'ಪೊಸವಳ್ಳಿ' ನೋ. 
ಹೊಸಹುಟ್ಟು "ಪೊಸಪುಟ್ಟು' ನೋ. 
ಹೊಸಹೂ "ಪೊಸವೂ' ನೋ. 
ಹೊಸಹೊಗರು "“ಪೊಸವೊಗರ್‌' ನೋ. 
ಹೊಸಹೊನ್ನು "ಪೊಸವೊನ್‌' ನೋ. 
ಹೊಸಳ್ಳಿ "ಪೊಸವಳ್ಳಿ' ನೋ. 
ಹೊಸಿಲು "ಪೊಸಂತಿಲ್‌” ನೋ. 
ಹೊಸೂರು "ಪೊಸವೂರ್‌' ನೋ. 
ಹೊಸೆ "ಪೊಸೆ' ನೋ. 
ಹೊಸೆಬಿಡು (ಕ್ರಿ). (ಆಲಂ) ಘರ್ಷಿಸುವಂತೆ ಮಾಡು: ಹರಿತಿಂದುಳ್ಳ 
ಸುವಸ್ತುವಂ ಕಡೆಯೊಳೊರ್ವಂಗಿತ್ತು ತಾಂ ಭಾಷೆಯಂ ಬಟ್‌ ಗಂಟಿಕ್ಕುವನೆಂದು ತಾಯ 
ಹೊಸೆಬಿಟ್ಟೆಳ್ಬಟ್ಟಿ ಕೊಂಡಾಡುತಂತಿರುವಳ್‌ ತಾಂ ನೆಟೆ ಸೂಳೆಯ್ಕೆ (ಸೋಮೇಶ. ೭೩). 
(ಹೊಸೆ (< ಪೊಸೆ) * ಬಿಡು] 
ಹೊಸೆಹ (ನಾ). ಹೊಸೆಯುವಿಕೆ; ಹುರಿಗೊಳಿಸುವಿಕೆ: ಧಾನ್ಮದಂತೆ ಹಗೇವಕ್ಕೆ 
ವಂದು ನಾರಂತೆ ಹೊಸೆಹಕ್ಕೆ ವಂದು (ಧರ್ಮಾಮೃ. ೩-೭೭). 
(ಹೊಸೆ (ಆ ಪೊಸ) * -ಹ್ಮ (ಆ-ಪೃ)] ` 
ಹೊಸ್ತಲು "ಪೊಸಂತಿಲ್‌' ನೋ. 
ಹೊಸ್ತಿಲ್‌ "ಪೊಸಂತಿಲ್‌' ನೋ. 
ಹೊಸ್ತಿಲ "ಪೊಸಂತಿಲ್‌' ನೋ. 
ಹೊಸ್ತಿಲು "ಪೊಸಂತಿಲ್‌' ನೋ. 
ಹೊಸ್ತು "ಪೊಸತು' ನೋ. 
ಹೊಳಕಿಸು "ಪೊಳಕಿಸು' ನೋ. 
ಹೊಳಕ್ಕು "ಪೊಳಂಕು' ನೋ. 
ಹೊಳಕ್ಕು (ನಾ). ಪ್ರಕಾಶ; ಹೊಳಪು: ಬೆಳಕು ಇಲ್ಲದೆ ಹೊಳಕು ಕಂಡೀತೆ? (ಗಾದೆ). 
[ಆ ಪೊಳಂಕು] 


45| ಹೊಳಕ್ಕೆ "ಪೊಣರ್ಕೆ' ನೋ. 


ಹೊಳಕ್ಕೆ (ನಾ). ಹೋಳು; ಚೂರು: ಅಗಿವ ವಜ್ರದ ಹೊಳಕೆಗಳೊ ದಿಟ ಹಗಲ 


ಹೊಳಕೆಗಟ್ಟು ೯೦೦೪ ಹೊಳೆಗರ 


ತಗಡೋ ಮೇಣು ಮಿಂಚಿನ ಬಗೆಯ ಸೆಕ್ಕೆಯೊ (ಕುವ್ಕಾಭೀ. ೧-೪೭): ಸಾ [ಹೊಳವು (ಕ್ರಿ). ಹೊಳವಾಗು; ನಿರ್ಮಲವಾಗು: ಕಿಡಕಿಯೊಳಗಿಂದ ಚೆನ್ನಾಗಿ 
ಮೂಲಿಯ ಕುಂಚಿಗೆಯಲ್ಲಿ ತೆಂಗಿನ ಕಾಯಿಯ ಹೊಳಕೆಗಳನ್ನು ಹಾಕಿಕೊಂಡು ಊರಿಗೆ | ಬಿಸಿಲು ಬಿದ್ದದ್ದು ಕಂಡು, ಇಂದು ಹಗಲೆಲ್ಲ ಹೀಗೇ ಹೊಳವೀತೆಂದು ಹಿಗ್ಗಿದನು 
ಮರಳಿದ್ದ (ಗಂಗಾಸಾ. ೧೦೭). (ಆ ಹೋಳ್ಳು! at Ae ಹೊಳವು) 
ಹೊಳಕೆಗಟ್ಟು (ಕ್ರಿ). ಪೈಪೋಟಿ ಮಾಡು; ಸ್ಪರ್ಧಿಸು: ತಳಿತುದೋ ಪರಿಮಳಿತ [ಹೊಳವು, ಹೊಳುವು (ನಾ). ೧. ತೇಜಸ್ಸು; ಕಾಂತಿ: ವಜ್ರಗಳಲ್ಲಿ. .. ಹೊಳವು 
ಧೂಮಾವಳಿ ವಿಯದ್ಭಾಗದಲಿ . . . ಧ್ರುವನ ನಿಳಯದಲಿ ಲಂಬಿಸಿತು ಸುಧೆಯಲಿ | ನಾಲ್ಕು ಬಗೆಯಾಗಿಯಿರುವುದು (ಸೌಗಂಧಿ. ೩೬೪-೨೬); ಸಾಲವೆನ್ನುತ್ತಲೂ ಅಜ್ಜನ 
ಹೊಳಕೆಗಟ್ಟಿತು ಸುರಕುಜದ ಹಂಬಲನು ಬಿಡಿಸಿತು (ತೊರರಾ. ೧-೭ -೫೦). |. ಮುಖದಲ್ಲಿನ ಹೊಳವೇ ಮಾಯವಾದಂಸಾಯಿತು (ಮಣ್ಣುಹ. ೧೧೬). ೨. ಸ್ವರೂಪ; 
[ಹೊಳಕೆ, (ಆ ಪೊಣರ್ಕೆ) *- ಕಟ್ಟು] | ಲಕ್ಷಣ: ಚಿತ್ತದ ನೆಲೆಯಲ್‌ದು ನೆಮ್ಮುವುದು ಮುರಿಏನ ಹೊಳವಲ್‌ದು ಹಿಂಗುವದು 
ಹೊಳಕೆಗಾಅ “ಹೊಣಕೆಗಾರ' ನೋ. | (ಜುವ್ಮಾಅ. ೧೫-೨೪): ಈ ಪುನರ್ಪಟನೆಯ ರೀತಿ ಯಾವುದು? ಅದರ ಹೊಳವೇನು? 
ಹೊಳಚಿಕೆ (ನಾ). ತುಂಡುಮಾಡುವುದು; ಚೂರುಮಾಡುವುದು: ಡಿ (ನವ್ಮಕಾ. ೧೬). ೩. ಮಳೆ ನಿಂತ ನಂತರ ಉಂಟಾಗುವ ಬೆಳಕು; ಹೊರಪು: 


ಅವಖಂಡನೇ, ಹೊಳೆಚಿಕೆಯೊಳ್‌'' (ಕಾಶಕೃ. ೧೮೬). 10, ಈಗೇನೋ ಎರಡು ದಿನ ಹೊಳವು ಬಿದ್ದಿದೆ, ನಾಳೆ ಮಳೆ ಬಂದರೆ ನಿಮ್ಮ ಗತಿಯೇನು? 
(ಹೊಳಚು (ಆ ಪೊಳಚು) + - ಇಕೆ] (ಬೆಳುಮು. ೪೩). ಹೊಳುವು: ೪. ಸೂಚನೆ; ಸುಳಿವು: ಕಳ್ಳರಿಗೆ ಹೊಳುವಿಲ್ಲ 
ಹೊಳಚು "ಪೊಳಚು' ನೋ. ಸುಳ್ಳರಿಗೆ ತಳವಿಲ್ಲ ಗೊಳ್ಳುಮಾತಿಗದು ಸದರಲ್ಲ (ಕನ್ನಜಾ. ೨೭೩). "ಪೊಳಪು' ಪರಾ. 
ಹೊಳಪಿಸು (ಕ್ರಿ). ೧. ಮಿಂಚುವಂತೆ ಅಲುಗಿಸು; ಹೊಳೆಯುವಂತೆ ಮಾಡು: (ಹೊಳೆ (ಆ ಪೊಳ್ಳೆ) * - ವು 


ಈ ಶಸ್ತ್ರಧಾರಿಗಳು ಖಡ್ಗಗಳನ್ನು ಹೊಳಪಿಸುತ್ತಾ ನಿನ್ನನ್ನು ಬೆದರಿಸುತ್ತಾರೆ | |ಹೊಳವ್ಳು (ನಾ). ರಂಧ್ರ; ತೂತು: ತನ್ನ ಕರವರಿದು ಹೊಳವಂ ಮಾಡಿ ತತ್ತಲೆಗಡಿದು 
(ಉರಾಚ. ೧೨೬). ೨. ಪ್ರಕಟಪಡಿಸು: ಆಂಗ್ಲಸಂತತಿಯು ಶೇಕ್ಸಪೀಯರನಿಂದ ತುಂಬಿ | 15 | ಬುರುಡೆ ನರ ತಂತಿ ಬೆರಳ್ಳಿರಡಿ ಸಪ್ತಸ್ವರವಿಡಿದು ನುಡಿಸೆ (ಪ್ರೌಢರಾ. ೪-೪೬): ಹಲಸಿನ 


ತುಳುಕುತ್ತಲಿದೆ ಎಂಬ ವರ್ಣನೆಯನ್ನು ಕಾರ್ಲಾಯಿಲನು . . . ಹುಮ್ಮಸದಿಂದ ಮರದ ದಿಮ್ಮಿಯನ್ನು ಕೊರೆದು ಹೊಳವು ಮಾಡಿ, ಅದರ ಎರಡೂ ಕಡೆಗೂ ಚರ್ಮದ 
ಹೊಳಪಿಸಿರುವನು (ಪ್ರಬಂಧ. ೪೩). [ಹೊಳಪು (ಆ ಪೊಳಪು) *- - ಇಸ್ಕು) | ಪೊರೆಗಳನ್ನು ಚರ್ಮದ ಪಟ್ಟಿಯಿಂದ ಬಿಗಿದು (ಸಂಗೀಚಂ. ೧೨೦). (7) 
ಹೊಳಪು "ಪೊಳಪು' ನೋ. | ಹೊಳಸು "ಪೊಳೆಯಿಸು' ನೋ. 


ಹೊಳಪುಗುಂದು (ಕ್ರಿ). ಕಾಂತಿಯು ಕಡಮೆಯಾಗು; ಪ್ರಕಾಶವು ಕ್ಷೀಣಿಸು: 
ಅಷ್ಟುದೂರದಲ್ಲಿ ವರ್ಷಿಸುವ ಹೊಳಪುಗುಂದಿದ ಮತ್ತು ಚುರುಕು ಕಡಿಮೆಯಾದ 
ಸೂರ್ಯರಶ್ಮಿಯಲ್ಲಿ ಈ ಪ್ರಪಂಚವು ಮುಣಿಗಿ . . . ಸೂರ್ಯನ ಸುತ್ತಲೂ ಮೆಲ್ಲನೆ 


ಹೊಳಹು "ಪೊಳಪು' ನೋ. 
20 |ಹೊಳಹುಗಳಿ (ಕ್ರಿ). ಬೆಳಕು ಇಲ್ಲವಾಗು; ಮಬ್ಬಾಗು: ಹೊಳಹುಗಳಿದುದು 
ಕಾಲವಿನ್ನರೆಘಳಿಗೆ ಸೈರಿಸಿ ಶಿವಶಿವಾಯೆಂದೊಳಗೊಳಗೆ ಮೂದಲಿಸುತಿರ್ದರು ಭಟರು 


ಸುತ್ತುತ್ತಲಿರುವುದು (ಜ್ಯೋತಿರ್ವ. ೪೬). [ಹೊಳಪು (« ಪೊಳಪು) 4 ಕುಂದು] | ತಮ್ಮೊಳಗೆ (ಕುವ್ಮಾದ್ರೋ. ೧೪-೨೯). [ಹೊಳಹು (< ಪೊಳಪು) 4 ಕಳ್ಳಿ (ಆ ಕಟ್‌)! 
ಹೊಳಪೇರು "ಪೊಳಪೇಜು' ನೋ. ಹೊಳಹುಗಾಣು (ಕ್ರಿ). ಗೋಚರವಾಗು; ಪ್ರಕಟವಾಗು: ಪ್ರಳಯಕೋಟಿ 
ಹೊಳಲಿಡು (ಕ್ರಿ). ಪ್ರತಿಧ್ವನಿಸು; ಮಾರ್ದ್ವನಿ ಕೊಡು: ಚೆಲುವು ಮುನ್ನ ಪ್ರಾಣಗಳಿಗೆ ಹೊಳಹುಗಾಣಲೀಸದಂತೆ ಬೆಳೆದು (ಕನಕ. ೨೦೮-೭). 

ಹೊಳಲಿಟ್ಟಿತು ನನ್ನ ಇಂದು ಚೆಲುವು ಹ್ಲೊಳಲಿಡುವುದು ನಿನ್ನ (ಗೋಕುನಿ. ೨೫-೧೫); ಈ | 25 [ಹೊಳಹು (ಆ ಪೊಳಪು) * ಕಾಣು (ಆ ಕಾಣ್‌) 


ಕೂಗು ಕಾಡಿನಲ್ಲೆಲ್ಲ ಮತ್ತೆಮತ್ತೆ ಹೊಳಲ್ಲಿಟ್ಟಿು (ಪುಟ್ಟರ. ೪): ಮಲೆದಾಣಮಾವುದು ಹೊಳೆಹುದೋಲು (ಕ್ರಿ). ೧. ಕಾಂತಿಯನ್ನು ಹೊಮ್ಮಿಸು; ಬೆಳಕು ಚೆಲ್ಲು: 
ತಾನೆ ಹೊಳಲಿಟ್ಟು ಮಾರ್ದನಿಸದಾ ನಿನ್ನ ಹುಯಿಲುಗಳೆ (ಮೂರುನಾ. ೧೧೨-೪೮೬). | ಬೆರಳ ಮುದ್ರಿಕೆಯ ಹೊಳಹುದೋಟುತ ಶುಭ್ರಚಮರವ ಜಾಳಿಸುತೆಳೆವೆಂಗಳೆಸೆದರರ್ತಿ 


(ಹೊಳಲು 4 ಇಡು] ಯಲಿ (ಕಂನವಿ. ೮-೪). ೨. ಪ್ರಕಟಗೊಳ್ಳು ; ಕಾಣಿಸಿಕೊಳ್ಳು : ಪೃಥ್ಧಿ ಅಪ್ಪುವಿನ 
ಹೊಳಲು, "ಪೋಟಲ್‌' ನೋ. ಸಂಗದಲ್ಲಿ ಅನಲ ಅನಿಲನೆಂಬ ಪುತ್ತಳಿ ಹುಟ್ಟಿತ್ತು . .. ಅದು ನಾದಪೀಠ ಬಿಂದುಲಿಂಗ 
ಹೊಳಲ್ಲು "ಪೊಟಲ್‌' ನೋ. 30} ಕಳೆವಸ್ತುವಾಗಿ ಹೊಳಹುದೋಟುತ್ತದೆ (ಮೋಳಿಮಾ. ೮-೨೬). 
ಹೊಳಲ್ಕು (ನಾ). ಪ್ರತಿಧ್ವನಿ; ಮಾರ್ದನಿ: ತೆಂಗಿನ ಮರ್ಮರಗಳಲ್ಲಿ ವೇದಘೋಷದ (ಹೊಳಹು ( ಪೊಳಪು) 4 ತೋಜು! 

_ ಹೊಳಲಿದೆ (ಈಜಕೆ. ೩); ಕೂಗಿದರೆ ಆ ಶಬ್ದದ ಪ್ರತಿಧ್ವನಿ ಮನೆಯಲ್ಲೆಲ್ಲ ಸುತ್ತಿ ಮತ್ತೆ | |ಹೊಳಿ (ನಾ). ಒಂದು ಬಗೆಯ ಗೋಧಿ: ಗೋಧಿ . . . ಕೆಂಪು, ಖಪಲಿ, 
ಇವಳ ಕಿವಿಗೇ ಬಂದಿತು. .. ಅದೇ ಹೊಳಲೇ ಉತ್ತರ (ರಂಗನಾ. ೧೩೩): ಕ್ರಮಕ್ರಮವಾಗಿ ಹೊಳಿಯೆಂಬ ಮೂರು ಜಾತಿಗಳು ಈ ಜಿಲ್ಲೆಯಲ್ಲಿ ಬೆಳೆಯುತ್ತವೆ (ಕಭಾಗೆ. ೨೭೧). [?] 
ಆ ಹೊಳಲು ನಿಲ್ಲುವುದು (ತುಂಗಭ. ೬೯). "ಹೊಳಲುಗೊಡು' ಪರಾ. (1 | ಹೊಳುವು "ಹೊಳವ್ರು' ನೋ. 

ಹೊಳಲುಕೊಡು "ಹೊಳಲುಗೊಡು' ನೋ. 35 [ಹೊಳ್ಳೆ "ಪೊಳ್ಕೆ' ನೋ. 


ಹೊಳಲುಗೊಡು, ಹೊಳಲುಕೊಡು (ಕ್ರಿ). ಪ್ರತಿಧ್ವನಿಯನ್ನುಂಟುಮಾಡು; | (ಹೊಳ್ಳೆ "ಪೊಳ್ಳೆ' ನೋ. 
ಮಾರ್ದನಿಗೊಡು: ಸ್ವಗತವಿಲ್ಲದ ಮೋಡ ಹೊಳಲುಗೊಡದು (ಸೂರ್ಯಪಾ. ೨೫-೧೦); | |ಹೊಳ್ಳೆ "ಪೊಟ್‌' ನೋ. 
ದಂಡೆಮಳಲಿಗೆ ಹೊಳಲುಗೊಟ್ಟಿವೆ ನೂರು ನೆನಪಿನ ರ್ರುರಿಗಳು (ನೆಲಮು. ೫೩-೪). ಹೊಳೆಇಪ್ಪೆ (ನಾ). ಒಂದು ಬಗೆಯ ಇಪ್ಪೆಮರ: ಹೊಳೆಇಪ್ಪೆ, ಹುಳಿನಾನೆಲೆ 


ಹೊಳಲುಕೊಡು: ಕೂಗಿದರೆ ಹಾಗೇ ಹೊಳಲುಕೊಡುವ ಧ್ವನಿಯಂತೆ . . . (ಮೈಔಗಿ. ೧೨-೨೦೬). (ಹೊಳ್ಳೆ (ಆ ಪೊಟ್‌) 4 ಇಪ್ಪೈ (ಆ ಇರ್ಪೆ)) 
ಹೌದು ಬುದ್ದೀ ಎಂದು ನುಡಿವರು (ಮುದ್ರಾಮಂ. ೨). [ಹೊಳಲ್ಕು * ಕೊಡು] |40[ಹೊಳೆಕಾವ (ನಾ). ಒಂದು ಬಗೆಯ ಮರ: ಹೊಳೆಕೌವಮರ, ಧಾತ್ರೀಫಲ, 
ಹೊಳಲೇಳು (ಕ್ರಿ). ಡೊಗರು ಬೀಳು; ಪೊಳ್ಳು ಬೀಳು: ರುಧಿರವಾರ್ಧಿಯ ನೀರುಗಣಿಗಲು (ಮೈಔಗಿ ೧೨-೨೦೦). (ಹೊಳ್ಳೆ (ಆ ಪೊ”) 4 ಕೌವೃ) 
ಕಟ್ಟೆವೊಡೆವಂತಾಯ್ತು ಹೋರಲು ಕೆಡೆದ ಭಟರುಗಳು ಅಟ್ಟೆಗಳು ಹೊಳಲೇಳೆ ಪಡೆ | |ಹೊಳೆಗಣ್ಣು (ನಾ). ಹೊಳೆಯುವ ಕಣ್ಣು; ಕಾಂತಿ ಸೂಸುವ ನೇತ್ರ: ಅವನನ್ನು 
ನಡೆಗೆಟ್ಟು ಕಾಡುವ ಭರವು ನಿಂದುದು (ಕೌಶಿರಾ. ೩೪-೮). ಹೊಳೆಗಣ್ಣುಗಳಿಂದ ನೋಡಿ, ಮುಗುಳ್ನಗೆಯನ್ನು ನಕ್ಕುದುಂಟು (ಸ್ಪಪ್ಪಹೊ. ೧೮೨). 
[ಹೊಳಲು, (ಆ ಪೋಟಲ್‌) *- ಏಳು, (ಆ ಏಜ್‌) [ಹೊಳೆ, ( ಪೊಳೆ,) 3 ಕಣ್ಣು (ಆ ಕಣ್‌)) 


ಹೊಳವಳಿ (ನಾ). ಚಟುವಟಿಕೆ: ಸತ್ತ ಹೆಣಕ್ಕೆ ಎವೆಹಳಚುವ ಹೊಳವಳಿಯುಂಟೇ | « |ಹೊಳೆಗರ (ನಾ). ಒಂದು ಬಗೆಯ ಮರ: ಹೊಳೆಗರ (ಶೂದ್ರಬಿಬೊ)- 
(ಸರ್ವವ. ೩೬-೧೭೮). (2) ದೊಡ್ಡವ್ಯಕ್ಷೆ. ಕಟ್ಟಿಗೆ ಮಿದು (ಕಭಾಗೆ. ೫೧). (1) 


ಹೊಳೆಗಾಲುವೆ ೯೦೦೫ ಹೊಳ್ಳೆ 


ಳೆ2 
ಹೊಳೆಗಾಲುವೆ (ನಾ). ನದಿಯಿಂದ ನೀರು ಹಾಯಿಸುವ ಕಾಲುವೆ: ಕೋಸಲದ ಬಿಟ್ಟಪನೆಂಬ ಡಾಳೆಯಂ ಸುಡುವುದು (ಅನಂಪು. ೮-೫೬); ನಾನಾಮುಖದ ದಾನಕೆ ತಂದ 


ರುಂಹರಿ ವಿರಾಜಿಸಿತಮಮ ಹರಿಹಿನ ಹರಿವ ಹೊಳೆಗಾಲುವೆಯ ಕೆಟ್‌ದುಂಬುಗಳ ಪಸ್ತುವ ಬಾಚಿ ಹೊಳ್ಳಿಸಿ ತಿಂದು ಕೊಬ್ಬಿದ ನಿಮಗೆ ಸುಭಟರ ಮಾತದೇಕೆಂದ (ಕವ್ಕಾಎ. 
ನೀರುಗಳ . . . ಧವಳೇಕ್ಷುಗಳಿನನುಪಮನಂದನಂಗಳಲಿ - ತೂರರಾ. ೧೯-೫). | ೭-೧೬); ಕುಡುವುದು ಕೂರ್ಮೆಯುಳ್ಳವಳಿಗೇನನು ಬೇಡೆ ಕುಡದೆ ಹೊಳ್ಳಿಸಿ ಬಿಟ್ಟವಳ 


[ಹೊಳ್ಳೆ (ಆ ಪೊಟ್‌) 4 ಕಾಲುವೆ (ಆ ಕಾಲ್ವಾಯ್‌)) ಸುಡುವುದು (ಅನಂಚ. ೧೧-೧೩೩). ೪. ನಾಶಮಾಡು (7): ಒಳಗೆ ಹೊಳ್ಳಿಸಿಯನಲ 

ಹೂಳೆಚುಳ್ಳಿ (ನಾ). ಒಂದು ಬಗೆಯ ಮುಳ್ಳುಪೊದೆ: ಹೊಳೆಚುಳ್ಳಿ, ಮುಳ್ಳಿಚುಳ್ಳಿ, | ತನ್ನನು ಬೆಳಗಿ ಕುಡಿವುತ್ತಿರ್ದಡಾ ತಾನಳುಕದಿಹ ಜಲನಿಧಿ ಸಕಲಸತ್ವಗಳ ರಕ್ಷಿಸುತ 
ಹರಿಕುಶ, ತುಡೆಚುಳ್ಳಿ (ಮೃಔಗಿ. ೨-೨೪). [ಹೊಳ್ಳಿ (ಆ ಪೊಟ್‌) *- ಚುಳ್ಳಿ) | (ನಿಭಾಗ. ೧೧-೧೪-೭); ಡಿಳ್ಳಿಯ ಖಾನರೆಂದೆಂಬ ಮೆದೆಗೆ ಬಲುಗೊಳ್ಳಿಯೆಂದೆಂಬ ಬಿರುದನು 
ಹೊಳೆತುಂಬೆ (ನಾ). ಒಂದು ಒಗೆಯ ತುಂಬೆಗಿತ: ಆದಿರಾಜ, ಹೊಳೆತುಂಬೆ, | | ಹೊಳ್ಳಿಸುವರ ಗಂಡನೆನಿಸಿಕೊಳುತ ಬೇಗ ಕೊಳ್ಳಿಯ ನಾಗನೆಯ್ದಿದನು (ಕುರಾಸಾಂ. ೧೧-೫೫). 


` ನೆರ್ವಾಳ . . . ದೊಡ್ಡೆಲೆನಗೆ (ಮ್ಯಔಗಿ. ೨೫-೪೬೬). [ಹೊಳ್ಳೆ (ಆ ಪೊಟ್‌) % ತುಂಬೆ, "ಪೊಳ್ಳಯಿಸು' ಪರಾ. [ಹೊಳ್ಳು (< ಪೊಳ್ಳು) 4 - ಇಸ್ಕು! 
ಹೊಳೆತುವ್ರಿ (ನಾ). ಒಂದು ಬಗೆಯ ಸಸ್ಮ: ಕುಷರಥ, ಹಿಗೆ, ತುಮಕಿ, ಹೊಳ್ಳಿಟ್‌ತ (ನಾ). (ಆಲಂ) ಪೊಳ್ಳಾದ ಆಲಾಪ; ವೃರ್ಧಾಲಾಪ: ಹೋರೆಗರ 
ತಿಂಡುಕ, ಹೂಳೆತುಮ್ರಿ, ಬಂಧ (ಮೈಔಗಿ. ೩೧-೪೬೬). 10, ಹೊಳ್ಳಿಟ್‌ತ ಜೋಯಿಸರಾರುಭಟೆಗಳ ಬಿಂಕ ಮಾಂತ್ರಿಕರೋರೆಮುಸುಕಿನ ಜಾಳುಜಪವೀ 
[ಹೊಳ್ಳೆ (ಆ ಪೂಟ್‌) 4 ತುಮ್ರಿ, (< ತುಂಬುರ್‌)) | ನೃಪರ ಚಾಳ್ಕೆಸೆ (ಕುಮ್ಮಾಆ: ೧-೫. [ಹೊಳ್ಳು (ಆ ಪೊಳ್ಳು) 4 ಇಟ್‌ತ। 


ಹೊಳೆದಾಸವಾಳ (ಮ್ರಔಗಿ. ೪೯-೯೭೩). ಹೊಳ್ಳುಗ (ನಾ). ನಿಷ್ಟುಯೋಜಕನಾದವನು: ಈ ಹೊಳ್ಳುಗರ ಮಾತಿಗೆ 
[ಹೊಳ್ಳೆ (< ಪೊಟ್‌) 3- ದಾಸವಾಳ (ಆ ದಾಸವಣ)) ಬಲ್ಲವನಲ್ಲಿ ಸಿಕ್ಕುವನೆ (ಮೋಳಿಮಾ. ೧೭೩-೬೫೩); ಕೊಂತದ ಹೊಳ್ಳುಗರೆನಗಾಂತು 
ಹೊಳೆನಗೆ (ನಾ). ಒಂದು ಬಗೆಯ ಸಸ್ಮ: ಹೂಳೆನಗೆ, ನೀರಗನಿಗಲು (ಮೈಣಗಿ. ನಿಲ್ವುದಚ್ಚರಿ (ಉದ್ಭಟ. ೪-೭೩); ಹೂದಖಿನ ಹೊಳ್ಳುಗರನೊಡೆಹಾಯ್ದಿ . . . ರಥವ 
೪೪-೮೭೨). ಹೊಳೆ, (ಆ ಪೊಟ್‌) + ನಗೆ?) ಹರಿಸೆಂದ (ಕವ್ಮಾದ್ರೋ. ೨-೩೦). (ಹೊಳ್ಳು (ಆ ಪೊಳ್ಳು) + - ಗೃ) 
ಹೊಳೆನೆಕ್ಕಿ “ಹೊಳೆಲಕ್ಕಿ' ನೋ. ಹೊಳ್ಳುಗಣೆ (ನಾ). ನಿಷ್ಟಯೋಜಕವಾದ ಬಾಣ; ಹುಸಿಬಾಣ: ಸೂತತನಯನ 
ಹೊಳೆಬೋಸಿ (ನಾ). ಒಂದು ಬಗೆಯ ಸಸ್ಮ: ನೀರವಂಜಿ, ನೀರಂಬಿ, ಹೊಳೆಬೋಸಿ ತಲೆಯ ಬೆಸುಗೆಯ ಬಿಡಿಸುವಂಬಿನ ಹಿಳುಕನುಗಿಯಾ ಹೊಳ್ಳುಗಣೆಯೇಕೆ («ಕುವ್ಮಾಕ. 
(ಮಡಗಿ. ೬೭-೧೬೭೬). (ಹೊಳೆ (೬ ಪೊಟ್‌) *- ಬೋಸಿ?| | ೨೩೪೬. ಹೊಳ್ಳು (ಆ ಪೊಳ್ಳು) 4 ಕಣೆ] 
ಹೊಳೆಮತ್ತಿ (ನಾ). ಒಂದು ಬಗೆಯ ಮತ್ತಿಮರ: ಹೊಳೆಮತ್ತಿ . . . |20[ಹೊಳ್ಳುಗಳೆ 'ಪೂಳ್ಳುಗಳೆ' ನೋ. 
"ಬಹುದೊಡ್ಡ ಮರ, ಹೊಳೆಗಳಲ್ಲಿ ಹುಟ್ಟುತ್ತದೆ (ಕಥಾಗೆ. ೫೧). ಹೊಳ್ಳುಧೂಳಿ (ನಾ). ಒಣ ಧೂಳು; ಶುಷ್ಕವಾದ ಧೂಳು: ಬಿಜುಗಾಳಿ ಬೀಸಿತ್ತು 
[ಹೊಳ್ಳೆ ( ಪೊಟ್‌) 3- ಮತ್ತಿ (ಆ ಮಲ್ಚಿ)) ವನದ ತಜಗೆಲೆ ಹೊಳ್ಳುಧೂಳಿಯಂ ನೆಗಪಿತ್ತು (೪೦ರ. ದೇ. ೧೭೬-೧೮). 
ಹೊಳೆಮೆಟ್ಟು "ಪೊಟ್‌ಮೆಟ್ಟು' ನೋ. | [ಹೊಳ್ಳು (ಆ ಪೊಳ್ಳು) 4 ಧೂಳಿ (ಎ ಧೂಲಿ)) 
ಹೊಳೆಯಿಸು 'ಪೊಳೆಯಿಸು' ನೋ. |ಹೊಳ್ಳುನುಡಿ 'ಪೊಳ್ಳುನುಡಿ' ನೋ. 
ಹೊಳೆಲಕ್ಕಿ, ಹೊಳೆನಕ್ಕಿ (ನಾ). ಒಂದು ಬಗೆಯ ಔಷಧೀಸಸ್ಕ : ಹೊಳೆಲಕ್ಕಿ, | 25 | ಹೊಳ್ಳುಮಾನಸ (ಬಾ). ಕ್ಷುಲ್ಲಕಮನುಷ್ಯ; ಹುಲುಮನುಜ: ನಾನೆ ಧನ್ಮ 
ಸೆಂಗೆನಿ (ಮೃಔಗಿ. ೭೮-೧೯೭). ಹೊಳೆನೆಕ್ಕಿ: ಆದಿರಾಜ, ಹೊಳೆತುಂಬೆ ... . ಹೊಳೆನೆಕ್ಕಿ, ಹೊ(ಪಾಠಕಾಂ. ಡೊಳ್ಳುಮಾನಸನಲ್ಲ ಬಂದ ಕಾರ್ಯವ ನೀವು ತೆಳ್ಳನೆ ತಿಳಿವೊಲು ಪೇಳಿ 
ನೆರವಂಬಳೆ (ಮೃಣಗಿ. ೨೫-೪೬೬). [ಹೊಳ್ಳೆ (ಆ ಪೊಟ್‌) 4 ಲಕ್ಕಿ (ಆ ಲೊಕ್ಕಿ,)1 (ವರ್ಧಚ. ೬-೧೪). [ಹೊಳ್ಳು (< ಪೊಳ್ಳು) 4 ಮಾನಸ, (ಆ ಮಾನುಸ)) 
ಹೊಳೆವಳಿಗೆ "ಪಳವಳಿಗೆ' ನೋ. ಹೊಳ್ಳುವಾತು "ಪೊಳ್ಳುಮಾತು' ನೋ. 
ಹೊಳೆಸಾಲು (ನಾ). ಹೊಳೆಯ ದಂಡೆ; ನದಿಯ ತೀರ: ತಾಮ್ರಪರ್ಣಿಯ | | ಹೊಳ್ಳುವಾಜಸು (ಕ್ರಿ). ಜೊಳ್ಳನ್ನು ಹಾರಿಸುವಂತೆ ತೂರು: ದ್ರೋಹಿ ರಕ್ಕಸನ 
ಹುಡುಕಿ ಹೊಳೆಸಾಲಿನಲಿ ತಿರುಗಿತು ಬಲವು ಬಲಿಮುಖರ (ತೊರರಾ. ೪-೧೦-೫): ಎಳ್ಳನಿತು ಕಡಿಖಂಡಮಾಡಿಯೆ ಹೊಳ್ಳುವಾಟ್‌ಸಲೂದುವೆನು (ತೂರರಾ. ೫ ೭-೩೬). 


ಹೊಳೆದಾಸವಾಳ (ನಾ). ಒಂದು ಬಗೆಯ ಸಸ್ಯ: ಚೆಲ್ಲ, ಚೆಳ್ಳಿ, ಮರವಾಚಲುಮರ, | ಹೊಳ್ಳು "ಪೊಳ್ಳು' ನೋ 
| 


15 


ಹೊಳೆಸಾಲಿನೆತ್ತೆಂಬ ಕೃಷ್ಣಾತೀರದ ಯೆತ್ತುಗಳಿಗಾದರೂ ಧಾರವಾಡಚಿಲ್ಲೆಯಲ್ಲಿ ತಕ್ಕಮಟ್ಟಿಗೆ | | [ಹೊಳ್ಳುವಾಜು *- - ಇಸ್ಕು) 

ಮಾನವಿರುತ್ತದೆ (ಕಭಾಗ ೫೭). [ಹೊಳ್ಳೆ (ಆ ಪೊಟ್‌) *- ಸಾಲ್ಮು (ಆ ಸಾಲ್ಕ್‌)] | [ಹೊಳ್ಳುವಾಖು, ಹೊಳ್ಳುಹಾಣು (ಕ್ರಿ). ವಿಫಲವಾಗಿ ಹೋಗು; ನಿಷ್ಪ್ರಯೋಜಕ 
ಹೊಳೆಸು "ಪೊಳೆಯಿಸು' ನೋ. | | ವಾಗು: ಕೊರಳಿಗೊಡ್ಡಲು ಹೊಳ್ಳುವಾಲ್‌ದ ಸರಳು ಮಕುಟವ ತಾಗುವುದು 
ಹೊಳೆಹೊನ್ನೆ (ನಾ). ಒಂದು ಬಗೆಯ ಹೊನ್ನೆಮರ: ಹೊಳೆಹೊನ್ನೆ, ಶ್ರೀಹೊನ್ನೆ | | (ಅವಾ. ೨9-೧೬). ಹೊಳ್ಳುಹಾಲು: ತಲಹಿಲ್ಲದ ಕೋಲು ಹೊಳ್ಳುಹಾಜುವುದಲ್ಲದೆ 


ಕೂವೆ. ಬೊಬ್ಬೆ (ಮಡಗಿ. ೧೬-೨೮೮). [ಹೊಳೆ (< ಪೊಟ್‌) 4 ಹೊನ್ನೆ (ಆ ಪೊನ್ನೆ)] 135 ಗುಖೌಯ ತಾಗಬಲ್ಲುದೆ (ಬಸವ. ೨೦೨). [ಹೊಳ್ಳು (ಆ ಪೊಳ್ಳು) * ಪಾಜು 
ಹೊಳ್ಳೆ (ನಾ). ೧. ಡೊಗರು; ಪೊಟರೆ (2: ಹೊಳ್ಳದೊಳೊರಗಿ ಇಳ್ಳುಗಳೆವಗೆ [ಹೊಳ್ಳುಹಾಜು "“ಹೊಳ್ಳುವಾಜು' ನೋ. 
ಜಗವು ಸುಳ್ಳೆಂದ ಗುರುವೆ ಕೃಪೆಯಾಗಿ (ಮೃಲಾರ. ೭೧-೨೪೧). ೨. , ನಿಷ್ರಯೋಜಕತೆ; | | ಹೊಳ್ಳುಹೊಟ್ಟೆ (ನಾ). ಒಂದು ಬಗೆಯ ಸಸ: ತುಂದಿಲಃ - ಮಲೆಸೌತೆ, 


ಹುರುಳಿಲ್ಲದಿರುವಿಕೆ (2): ಹೊಳ್ಳದ ಬಿಚ್ಚೇರು ತಾವು ಸುಳ್ಳರೆಲ್ಲರ ಕೂಡಿಕೊಂಡು | |. ಹೊಳ್ಳುಹೊಟ್ಟೆ (ಓಪಧಿ. ೭೧). (9) 
ಬೆಳ್ಳನ ಬೆಳತನಕ ನೀರ ತಡಿಯಲ್ಲಿ ಕುಳಿತು ಗುಳ್ಳ ಗೊರಜೆ ಕೂಡಿ ತಿಂದು (ಕನಕ. ೧೪೨-೪). | [ಹೊಳ್ಳೆ » ಹೊರಳ್ಳೆ (ನಾ). ಮೂಗಿನ ಸೊಳ್ಳೆ; ನಾಸಾರಂದ್ರ: ಮೂಗಿನ 
“ಹೊಳ್ಳು'' ಪರಾ. (< ಪೊಳ್ಳು?| [40 | ಹೊಳೆ ಕೈಿಯರಳಿ ಬುರುಬುರು ಬುಸಟಾಗಿ ತೇಜಿಗಳು ತೆಗೆದುವು (ಭರಚ. ೨೪-೭೭); 


ಹೊಳ್ಳಿಸು (ಕ್ರಿ). ೧. ಟೊಳ್ಳುಮಾಡು; ಪೊಳ್ಳಾಗಿಸು: ಎರಾಟನ ತನುವ ಹೊಳ್ಳಿಸಿ 
ರಕುತವನು ಶಾಕಿನಿಯರಿಗೆ ಹೊಯಿಸುವೆನು (ಕುವ್ಮಾಎ. ೯-೩೫೪); ಹೊಳ್ಳಿಸಿದನಂಗಮಂ. . . 


| ಮೂಗಿನ ಹೊಳ್ಳೆಗಳಲ್ಲಿ . . . ಹಾಲಿನಂತೆಯು ವಾಸನೆಯುಳ್ಳ ಕುದುರೆಗಳು (ಸೌಗಂಧಿ. 
ಬಾಯ್ದೆರೆದು ರಕ್ತಗಳ ಹಳ್ಳದಿಂ ಸೇದಿದನು ಮನದಣಿಯೆ ಭೀಮ (ತುರಂಗ. ೬೬-೩೮). 


"೩೧೩- cal. ಹೊರಳ್ಳೆ: ಸೊಂಡೆಯ ತುದಿಗೆ ಎರಡು ಹೊರಳೆಗಳು ಇರುವವು 
(ಮುಂಬಯ. ೪-೨೨); ಸಿಟ್ಟಿನಿಂದ ಮೂಗಿನ ಹೊರಳೆಗಳೂ ಅರಳಿದ್ದುವು (ಅಶೋಕ. ೬೩). 


೨. ಚೂರುಮಾಡು; ಹೋಳುಮಾಡು : ಹರಿಗೆ ಹೊಳ್ಳಿಸೆ ಖಡುಗ ಖಂಡಿಸೆ [ಆ ಪೊಳ್ಳು) 
ಕೊರಳರಿಯೆ .. ತಿವಿದರು (ಉವ್ಮಾಭೀ. ೪-೩೨). ೩. ಬರಿದುಮಾಡು; ಖಾಲಿ | | ಹೊಳ್ಳಿ, ಹೊರಳ್ಳೆ (ನಾ). ನೀರುಹಾವು; ಒಳ್ಳೆ: ಗರುತ್ಮಂತನೇಂ ಪೋಗುವನೆ 


ಮಾಡು: ಕಲೆಯಿಲ್ಲದೆ ಮನ್ನಿಪ ಸೂಳೆಗೇನನಾದೊಡವಲ್‌ನೇಹಮಂ ಮೆಜ್‌ದು ಹೊಳ್ಳಿಸಿ | | ಹೊಳ್ಳೆಗಳನಿಕ್ಕುವುದಕೆ (ಶ್ರೀರಾಜ. ೨-೨೭). ಹೊರಳೆ , 


ಹೊಳ್ಳೆದೆ ೯೦೦೬ ಹೊಲಡಿಸು 


ಹೊರಳೆಯ ಹಾವು  ನೀರುಹಾವು: ದೇಶಗೆಟ್ಟವರೆಲ್ಲ ಸೇರುವ ವಾಸ ಸರಿ | |ಹೊಜಕೇರಿ "ಹೊಲಗೇರಿ' ನೋ. 
ವಾರಾಶಿ ಮಧ್ಯದಿ ಲೇಸಿನೊಳಗೊಪ್ಪಿಹರೆ ಹೊರಳೆಯ ಹಾವಿನಂದದಲಿ (ಜನಭಾ. | ಹೊಕ್ಕೆ "ಪೊಅಕೆಯ್‌' ನೋ. 
೬೩-೧೪)... |ಇ ಒಳ್ಳೆ ಹೊಆಕೋಟೆ "ಪೊಅಗೋಟೆ' ನೋ. 
ಹೊಳ್ಳೆದೆ (ನಾ). ಸತ್ವಹೀನವಾದ ಹೃದಯ; ಅಳ್ಳೆದೆ: ಹೊಳ್ಳೆದೆಯ ಹೊಅಗಡೆ "ಪೊಅಗಡೆ' ನೋ. 
ಹೊಜಬಿಗರೊಳೆಂಬುದೀ ನುಡಿಗಳಂ ತಳ್ಳಂಕದಿಂದೆ ನೀನಾಹವದೊಳಿಂತೆಣಿಕೆಗೊಳ್ಳ | 5 |ಹೊಅಗಣ "ಪೊಲಗು' ಪರಾ. 
ಲೇಕಿವನ ಬಿಂಕವನೀಗ ಮುಣ್‌ಾವೆನೆನ್ನಂ ಕಳುಹಿ ನೋಡು (ಜೈಮಿಭಾ. ೨೮-೧೦). | !ಹೊಅಗಾಡು (ಕ್ರಿ). ಬಾಹ್ಮದಲ್ಲಿ ವರ್ತಿಸು; ಬಹಿರಂಗದಲ್ಲಿ ವ್ಯವಹರಿಸು:; 
(ಹೊಳ್ಳು (ಆ ಪೊಳ್ಳು) 4 ಎದೆ (ಆ ಎರ್ದೆ)] | | ಹೊಜಗಾಡಿ ಬಂದನೆಂದು ನುಡಿಸಲೊಲ್ಲದೆ ಸುಮ್ಮನಿದ್ದನು (ಅವಣಿಂ. ೨೧೭-೯೮೨); 
ಹೊಅ 'ಪೊಜಿ' ನೋ. | ಹೊಳೆವ ಕನ್ನಡಿ ಕೈಯೊಳಿರ್ದು ನೋಡದೆ ನೀರ ನೆಳಲಲ್ಲಿ ಮೊಗವ ನೋಳ್ಪಂತೆ ಒಳಗಿದ್ದ 
| 
| 


ಹೊಳಂಗ (ನಾ). ಹೊರಗಿನ ಪ್ರದೇಶ; ಬಹಿರಂಗ: ಮಿಸುಗುವಾಧಾರಚಕ್ರದ ಚಿದ್ರೂಪ ನೋಡದೆ ಜಗವೆಲ್ಲ ಬಳಲುತಿಹುದು ಹೊಟಗಾಡಿ (ಭರಚ. ೧-೧೦೩). 
ವಿಶುದ್ಧಿಗಳಾದಿಯಸಕದ ಹೊಜಂಗದೊಳಗಿರ್ಪವೊಂದೂೊಂದು ಸಂತಸ ಕಂಕಣಂ | 10 ಹೊಅಹೊಣಗಾಡು(ದ್ವಿರುಕ್ತಿ): ಆರು ಬಲ್ಲರು ಹಂಸತತ್ವವ ತಮ್ಮ ಶರೀರ 
ತೋಲ್‌ದಾ ಮೇರುವಳಹೊಟಿಗನಂತಕೋಟಗಣಂಗಳು (ವೀಶೃಪು. ೮-೨೦-೪೬). | ತುಂಬಿರುತಿಹುದದನು ಹಾಜದೆ ಸಾಅದೆ ಹೊಜಅಹೊಅಗಾಡಿ ಸಂಸಾರದುಃಖವನುಣುತಿಹರು 

| 


(ಹೊಅ (ಆ ಪೊಲಗು) 4 ಅಂಗ್ಕ) (ಭರಚ. ೧-೧೦೨). [ಹೊಲಗೆ (< ಪೊಣಗೆ) 4 ಆಡು 
ಹೊಜಿಂಡು "ಪೊಲಮಡು' ನೋ. ' |ಹೊಜಿಗು "ಪೊಲಗು' ನೋ. 
ಹೊಜಿಕಂಪಣ (ನಾ). ನಾಡಿನ ಒಂದು ಭಾಗದ ಹೊರಗಿನ ಪ್ರದೇಶ; ! (ಹೊಅಗುಂಡ "ಪೊಜಗುಂಡ' ನೋ. 
ಕಂಪಣದ ಹೊರಭಾಗ: ನಾಡೊಳಗೆ ವೊಳಕಂಪಣ ಹೊಆಕಂಪಣವೆಂನದೆ ಏನು |15 |ಹೊಅಗುಡ್ಮಿ (ನಾ). (ಆಲಂ) ಹೊರಹೊಮ್ಮುವಿಕೆ; ಪ್ರಕಟಣೆ : ಘುಡುಘುಡಿಸಿ 


ನಾಡೊಳಗೆ ಹುಟ್ಟಿದಡೆಉ ಸಮಾನಭಾಗೆಯಲು ಹಚ್ಚುಕೊಂಡುಂಬರ ಮಂಗಳಮಹಾಶ್ರೀ ರೋಮಾಂಚನದ ಹೊಅಗುಡಿಯ ಸೊಂಪಿನ ಮೆಯ್ಮ ಕಡುಗಲಿ ತಡೆದನೇಕಾಂಗದಲಿ 
(ಎಕ. ೫. ಕಡೂರು. ೧೫೭ -೭೪; 1191). [ಹೊಅ (ಆ ಪೊಅಗು) + ಕಂಪಣ)) H ಸಾತ್ಮಕಿ ಶಲ್ಮಭೂಪಶಿಯ (ಕವ್ಕಾಕ. ೪-೧). [ಹೊಅ (ಆ ಪೊಲಗು) + ಗುಡ್ಡಿ) 

ಹೊಅಕಟ್ಟು, ಹೊರಕಟ್ಟು, ಹೊರಗಟ್ಟು (ನಾ). ೧. ಪ್ರವೇಶದ್ವಾರ; ; |ಹೊಜಿಗುಡ್ಮಿ (ನಾ). (ಯುದ್ಧ ಮುಂತಾದ ಕಾರಣದಿಂದ ಪಟ್ಟಣ ಅಥವಾ 
ತಲೆಬಾಗಿಲು: ತುಂಟೆ ಮನೆಯ ಪೊಅಮಟ್ಟು ಹೂಜಕಟ್ಟ ಕಟ್ಟಿ ಮತ್ತಾ | | ಕೋಟೆಯ) ಹೊರಭಾಗದಲ್ಲಿ ರಚಿತವಾಗಿರುವ ಡೇರೆ,-ಶಿಬಿರ; 
ಮನೆಯವರಾರಆ್‌ಯದಂದದಿನಾ ಗೃಹದ ಹೊಅಗಣ ಬಯಲಿಗೆ ಬಲುಗಿಚ್ಚನಿಕ್ಕಿ |0| ಹೊರವಲಯದಲ್ಲಿ ನಿರ್ಮಿತವಾಗಿರುವ ಪಾಳೆಯ: ಬಳಿಕ ಸುಮುಹೂರ್ತದಲಿ 
(ಪ್ರಭಂಜ.೩-೧೧೮). ಹೊರಕಟ್ಟು : ೨. ಬಾಹ್ಮದ ಆವರಣ: ನೂರಾರು ಲಕ್ಷೋಪಲಕ್ಷ | ಹೊಜಗುಡಿ ಬಳಸಿ ಹೊಯಿದವು (ಉವಾಅ. ೧೮-೭). [ಹೊಲ (< ಪೊಲಗು) *- ಗುಡಿ) 
ಒತ್ತಡೆ ಸಂಮರ್ದದಲ್ಲಿ, ಪರಮಾಣುಗಳ ಯಣವಿದ್ಧುತ್ಯಣದ ಹೊರಕಟ್ಟು ಸಂಪೂರ್ಣವಾಗಿ | : |ಹೊಲಿಗೂಲಿ (ನಾ). ಹೊರಗಿನ ಕಾರ್ಯ,-ಕೆಲಸ: ಅಕ್ಕಿ ಮೂ ೭೦ 
ಮಚ್ಚುನೊರಾಗಿರುತ್ತದೆ ೪ ಛೂಹುಟ್ಟು. ೭೦). ೩. ಪುಸ್ತಕದ ಹೊರಕವಚ ,- ಹೊಅಗೂಲಿಗೆ ಅಡಿಗೆಯ ಬ್ರಾಹ್ಮಣಗೆ (ಸೌಇಇ. ೧೯೩೨, ಉಡುಪಿ. ೨೬೩-೧೭: 1359). 
ಮೇಲುಹೂೊದಿಕೆ: ಮುಂಬಯಿಸರಕಾರದವರ ಸಹಾಯಕಧನದಿಂದ ಪ್ರಕಟವಾದ | | [ಹೊಜ (< ಪೊಜಗು) 4 ಕೂಲ) 


ಉದ್ಭ್ರಂಥಗಳು ಕಾಗದ. ಅಚ್ಚು, ಹೊರಕಟ್ಟು ಇವುಗಳಲ್ಲಿಯೂ ಶ್ರೇಷ್ಠತರಗತಿಯವಾಗಿವೆ 
(ಸಾಸಮಾ. ೪೯). ಹೊರಗಟ್ಟು: ೨. ದರ್ಶನದ ಹೊರಗಟ್ಟು ಹೇಗಿದ್ದರೂ ಕಾವ್ಯದ 


ಹೊಣಗೆ "ಪೊಜಗೆ' ನೋ. 
|ಹೊಅಗೆಲಸ, ಹೊರಕೆಲಸ, ಹೊರಗೆಲಸ (ನಾ). ಹೊರಗಿನ ಕಾರ್ಯ; 
-ಪ್ರಧಾನಶಕ್ತಿ ಇದ್ದ ಹಾಗೇ ಇರುತ್ತದೆ (ನವ್ಮಕಾ. ೧೧೪). | | ಸುತ್ತುಕೆಲಸ: ಧರಣಿಪತಿ ಕೇಳವರ ತೊತ್ತಿರ ಹೊಅಗೆಲಸದವದಿರ ಪಸಾಯಿತೆಯರಿಗೆ 
(ಹೊಲ (೬ ಪೊಜಗು) *'ಕಟ್ಟು] i | ಪಡಿಗವ ನೀಡ ಸಲ್ಲರು ಸೋಮಯಾಜಿಗಳು (ಕುವ್ಮಾಆ. 6-೯). ಹೊರಕೆಲಸ: ನಿನಗೂ 
ಹೊಅಕತ್ತರ "ಪೊಅಕತ್ತರ' ನೋ. | |  ಹೊರಕೆಲಸಕ್ಕೆ ಬೇರ ಜನರಿರಲಿಲ್ಲ . . . ಇವನ್ನೆಲ್ಲಾ ಯೋಚಿಸಿದ ಮೇಲೆ... ಈ 
ಹೊಅಕಯ್‌ "ಪೊಜಕೆಯ್‌' ನೋ. | ವೃವಸ್ಥೆ (ದೇವಹಂ. ೧೩೫). ಹೊರಗೆಲಸ: ಹೊರಗೆಲಸಕ್ಕೆ ಹೆಣ್ಣಾಳೊಬ್ಬಳನ್ನು ಗೊತ್ತು 
| 
| 


25 


ಹೊಅಕಾಲ್‌ "ಪೊಲಕಾಲ್‌' ನೋ. ಮಾಡಬೇಕು (ರೂಢಿ). [ಹೊಲ (< ಪೊಲಗು) + ಕೆಲಸ) 

ಹೊಅಕಾಲು "ಪೊಲಕಾಲ್‌' ನೋ. ಹೂಅಿಗೇರಿ, ಹೊರಗೇರಿ, ಹೊಅಕೇರಿ (ಸಾ). (ಊರಿನ) ಹೊರಭಾಗ 

ಹೊಅಕಾಲುಗೊಳ್‌ "ಪೊಟಕಾಲ್ಗೊಳ್‌' ನೋ. ದಲ್ಲಿರುವ ಬೀದಿ; (ಪಟ್ಟಣದ) ಹೊರಪ್ರಡೇಶಕ್ಕೆ ಸೇರಿರುವ ದಾರಿ: ಊರ 

ಹೊಅಿಕಾಲ್ಗೊಳು "ಪೊಜಕಾಲ್ಲೊಳ್‌' ನೋ. ನೋಡುವನೆಂದು ಹೊಲಗೇರಿಗೆಯ್ತಂದು ಊರೆಂತುಟಿಹುದೊಯೆಂಬಂತೆ (ಭರಚ. 

- ಹೊಅಕಾಹು (ನಾ). (ಕೋಟೆ, ಪಟ್ಟಣ ಮುಂತಾದುವುಗಳ) ಹೊರಗಿನ |35| ೬೬-೨೨). ಹೊರಗೇರಿ:  ಹೊರಗೇರಾಗ್ದಾದ ಬರಬ್ಕಾಡೋ ನೆರಮನಿಯ ಹರಲಿ 

ಆವರಣದಲ್ಲಿರುವ ಕಾವಲು: ಖಳರ ವಿಭಾಡಿಸಿ ತಲೆಗಳ ಹೊಯ್ದು ಕೂಡೆ ಏನೇನ ಹೊಠಬ್ಕಾಡೊ (ಕಜಾಗೀ. ೬೪). ಹೊಅಿಕೇರಿ: ಅದಕ್ಕಿಮ್ಮಿಗಿರಾದ ಒಳಕೇರಿ 
| 


ಬೊಬ್ಬಿಟ್‌ ದಾಗ ಹೊಲಕಾಹಿನಧಟರು ಪಾಡುಪಂಥಗಳ ಮೆಜ್‌ದರು (ಕಂನವಿ. ೧೪-೯೪). ಹೊಜಕೇರಿಗೆ ಗಣನೆ ಇಲ್ಲ (ಶೂನ್ಮಸಂ. ೮೪-೧೪); ಯಮನವರಾಅದೊಯ್ಯಲು ನಾಕದಲಿ 


ಹೊಅಕಾಹಿನವರು - (ಕೋಟೆ, ಪಟ್ಟಣ ಮುಂತಾದುವುಗಳ) ಹೊರಗಿನ ಹೊಜಕೇರಿಗಟ್ಟಿದುದೆನಲು ಕೊಂದನು. ರಿಪುಚತುರ್ಬಲವ (ಕುವ್ಮಾದ್ರೋ. ೧೮-೫೧). 
ಆವರಣದಲ್ಲಿ ಕಾವಲು ಕಾಯುತ್ತಿರುವವರು,- ಕಾವಲುಪಡೆ: ಸಲೆ (ಹೊಲ (< ಪೊಲಗು) + ಕೇರಿ] 
ಸುರಂಗಗಳ ಘಾತವ ಹೂಳಿದರಾಗ ತಳುವದೆ ಹೊಅಕಾಹಿನವರು (ಕಂನಎ. ೧೪-೯೩). | 40 | ಹೊಲಿಚಾವಡಿ, ಹೊರಚಾವಡಿ (ನಾ). ೧. ಅರಮನೆಯ ಹೊರಭಾಗದಲ್ಲಿರುವ 


ಹೊಜಕುಳಿ 'ಪೊಲಕುಳಿ' ನೋ. ಪದೆದಿರ್ದ ಹೊಲಚಾವಡಿಯೊಳು (ಭರಚ. ೩೯-೫). ಹೊರಚಾವಡಿ: ೨. ಮನೆಯ 
ಹೊಅಕೂಟ (ನಾ). ಹೊರಗಿನ ಸಂಬಂಧ; ಬಹಿರ್ಯೋಗ:""ಮಜಹಿನಲಿ ಹೊರಭಾಗದಲ್ಲಿರುವ ಜಗುಲಿ: ಹೊರಚಾವಡಿಯಲ್ಲಿ ಮಕ್ಕಳೆಲ್ಲ ಸೇರಿಕೊಂಡು 
`ಒಳಗುಡುವ ಸೀರೆಯಲಿ . , . ಹೊಅಕೂಟದಲಿ . . . ಅಂತರಾಹ್ವಯಮೆನಿಕ್ಕುಂ'' ಗದ್ದಲ ಮಾಡುತ್ತಿದ್ದಾರೆ (ರೂಢಿ). [ಹೊಲ (ಆ ಪೊಲಗು) - ಚಾವಡಿ]: 
(ಮಂಗರಾ. ೧೫೦-೬೭). [ಹೊಲ (ಆ ಪೊಅಗು) + ಕೂಟ] 


«| ಹೊಟಿಟು "ಪೊಅಂಡ್ಮು' ನೋ. 
ಹೊಆಕೆಯ್‌ "ಪೊಲಕೆಯ್‌' ನೋ. ಹೊಅಡಿಸು "ಪೊಅಮಡಿಸು' ನೋ. 


(ಹೊಲ (ಆ ಪೊಲಗು) 4 ಕಾಹು, (ಆ ಕಾಪು)! | ಓಲಗಶಾಲೆ,- ಸಭಾಮಂದಿರ: ಇದಿರಾಗಿ ಹೋಗು ಜಯಂತಾಂಕಯೆಂದಟ್ಟಿ 


ಹೊಅಡು, ೯೦೦೭ ಹೊಜವೊಳಲು 


ಹೊಅಡ್ಕು 'ಪೊಜಮಡು' ನೋ. 
ಹೊಅಡ್ಮು "ಪೊಅಂಡ್ಮು' ನೋ. 
ಹೊಅಡುಬೆನ್ನು (ನಾ). ಬಾಗಿದ ಬೆನ್ನು; ಗೂನುಬೆನ್ನು: ಹೂಂಡುಬೆನ್ನಿನ 
ಹೊಲತಿ ಹೋಗದಿರೆನುತ ಬರೆ ದೂರದಲಿ ಬಲವೈರಿ (ನಿಭಾಗ. ೬-೧೨-೯). 
[ಹೊಲಡ್ಮು (ಆ ಪೊಅಂಡ್ಸು) 4 ಬೆನ್ನು (ಆ ಜನ್‌)) 


i ಖಂಡಿಸುವನೀ ರಘುನಾಥನವ ನಿಪ್ಪಸರದಲಿ ಹೂಳುವನು ಹೊಜಬೀಸು [ಪಾಠಾಂ. ಳು] 

| 

| 

| 

| 
ಹೊಅಡುಮೈ (ನಾ). ಗೂನುದೇಹ; ವಕ್ರವಾದ ಶರೀರ: ಮ 

] 

| 


ವನು ರಘುನಾಥ (ತೊರರಾ. ೬-೪೦-೩೩); ಮೂಅಂಬಿನಲಿ ಹೊಅಬೀಸಿದನು ಬಹುಬಾಣ 
ನಿಕರವನು (ನಿಭಾಗ. ೧೦-೭೧-೩೮). ೨. ದೂರಮಾಡು; ನಿವಾರಿಸು: ಸುಜನರು 
ಓಹುಪರಾಕ್ರಮರಾರವರ ಹೊಲಬೀಸಿ ಕಾಬುದು ನಿನ್ನ ಮತವೆಂದ (3 ಮಾದ್ರೋ. ೧-೬1; 
|  ವಾಸುದೇವಾಖ್ಮರನು ತಾ ಹೊಜಬೀಸುವೆನು ಗಡ ಮರುಳೆ (ನಿಭಾಗ. ೮-೧೯-೩೬). 
| ೩. ಹೊರಗೆ ಎಸೆಯಲಾಗು; ಬೇರೆ ಕಡೆಗೆ ಒಗೆಯಲ್ಪಡು: ಬೀಸಿದುದು 
| ಬಜುಗಾಳಿ ರಾಮಶರಾಸನದ ಸರಳೋಟದಲಿ ಹೂವಿಬೆ।ಪಾಕಾ. ಸಖಸಿ]ಬಿದ್ದವು 
ಬಿರುದಿನಸುರರ ಸಾಲುದಲೆ ನೆಲಕೆ (ತೊರರಾ. ೩- ೬-೧೦). ' 
| (ಹೊಅ («ಆ ಪೊಲಗು) 4 ಬೀಸು) 
10] ಹೊಟಿಬೀಳ್‌, ಹೊರಬಳು, ಹೊಲಅಬೀಳು (ಕ್ರಿ). ೧. ಹೊರಗಡೆಗೆ 
ಹೊಅತೆ (ನಾ). ಹೊರತು; ಹೊರಗಾದುದು: ಪ್ರೇತಾಂಗಕ್ಕೆ ವಿಭೂತಿ ರುದ್ರಾಕ್ಷಿಯ | | ಬೀಳು; ಹೊರಭಾಗಕ್ಕೆ ಕೆಡೆ: ಉಸುರ ಬಿಡೆ ಹೊಲಬೀಳ್ವನೊಳದೆಗದುಸುರಿನಲಿ 
ಕಟ್ಟಬಹುದೇ ಶಿವಲಿಂಗ ಹೊಬತೆಯಾಗಿ (ಮೋಳಮಾ. ೧೬೬-೬೨೧); ಸಾರಸ್ವಾದು ಲೇಸೆಂದಡ | | | ಮುಳುಗುವನು (ತೊರರಾ. ೫-೨-೪೪). ಹೊರಬೀಳು: ೨. ಆಚೆಗೆ ನಡೆ; ಹೊರಗೆ 

| 

| 

| 

i 

[| 


5 


- ಭೀಕೆರಾಂಗದ ಕಿತ್ತ ಖಡುಗದ ಕರಕಪಾಲದಲೊತ್ತರಿಸಿದುದು ಮುಂದ ಶಾಕಿನಿ 
ಡಾಕಿನೀನಿವಹ (ನಿಭಾಗ. ೩-೯-೨೫). 
(ಹೊಅಡ್ಮು (ಆ ಪೊಅಂಡ್ಕು) * ಮೈ (ಆ ಮೆಯ್ಕ್‌)| 
ಹೊತು "ಪೊಅತು' ನೋ. 


ಜಿಹ್ಹೆ ಹೊಅತೆಯಾಗಿ ಕುಲುಹುಗೊಂಡಿತ್ತೆ (ಮದೇವ. ೨೮೨-೪೯). [ಆ ಪೊಅತು। | ಹೊರಡು: ಇದನ್ನು ಕಟ್ಟಿಕೊಂಡು ಹೊರಬೀಳು ಇಲ್ಲಿಂದ (ಕಂಬಹು. ೫೪). 
೩. ಹೊರಹೊಮ್ಮು ; ಹೊರಸೂಸು: ಮಾತಿನ ಭರದಲ್ಲಿ ಒಮ್ಮೊಮ್ಮೆ ಅಸತ್ಮವೂ 
ಕೀಳುನುಡಿಗಳೂ ಹೊರಬೀಳುವವು (ಮುಂಎಬು. ೪-೪೯). ಹೊಅಬೀಳು: ೪. 
ಪಾರಾಗು; ತಪ್ಪಿಸಿಕೊಳ್ಳು: ಕಜುಬರಹ ಪಾಂಡವರಿಗೀಗಲೆ ಹಲುವ ನೆನೆ 
ಹೊಅಬಿದ್ದರಾದೊಡೆ ತಣಿದು ಬಿಸುಡದೆ ಮಾಣ್ವರೇ (ಉವ್ಮಾಆ. ೮-೨೧). 


ಹೊಣಅಐದೆಗೆ `ಪೊಅತೆಗೆ' ನೋ. 

ಹೊಅದ್ವಾರ, ಹೊರದ್ವಾರ (ನಾ). ಹೊರಗಿನ ಬಾಗಿಲು; ಬಾಬಾಗಳ 
ಹೊಲದ್ವಾರ ಒಂಬತ್ತು ಒಳದ್ವಾರ ಸರ್ವಾಂಗಮಯ (ಸರವ. ೨೩-೧೦೬). ಹೊರದ್ವಾರ: ! 
ಅರಮನೆಯ ಹೊರದ್ವಾರದಲ್ಲಿ ಜನರು ಗುಂಪುಗೂಡಿದ್ದಾರೆ (ರೂಢಿ). | 

[ಹೊಜ (< ಪೊಲಗು) + ದ್ವಾರ) (ಹೊಅ (« ಪೊಅಗು) 4 ಬೀಳ್‌, (ಆ ಬೀಟು್‌,)) 

ಹೊಅನಿವಾಳಿ (ನಾ). (ಮನೆ, ಭವನ ಮುಂತಾದುವುಗಳ) ಹೊರಆವರಣ ತಮ “ಹೊಅಬೀಳ್‌' ನೋ. 
ದಲ್ಲಿ ತೆಗೆಯುವ ನಿವಾಳಿ: ವಾದ್ಮಕುಳ ನಾದ ಸೂಸುತಿರ್ದವು ಹೊಲನಿವಾಳಿ 20 |ಹೊಅಮಟ್ಟ (ನಾ). ಒಂದು ಅಳತೆ (7): ಸರ್ವ್ವನಮಶ್ಮ್ಶವಾಗಿ ಹೊಅಮಟ್ಟದ 
ಮಂಗಳವುಫೆಯಲಿಡಿದಿಡಿದು ಚಲುವು ಮಿಗಲು (ಸದ್ದರಾ. 6-೭೮). | ಕೋಲಲೊಂದು ಮತ್ತರು (ಇಎ. ೧೯೪೬ ಬೈಲ್‌ಹಾನಗಲ್‌. ೩೪೯-೩೯; 1086). (1 

[ಹೊಲ (< ಪೊಅಗು) 4 ನಿವಾಳಿ] |  1ಹೊಳಿಮಡಿಸು "ಪೊಅಮಡಿಸು' ನೋ. 

ಹೊಅನೂಂಕು, ಹೊರನೂಕು (ಕ್ರಿ). ಹೊರಗೆ ಹೋಗುವಂತೆ ತಳ್ಳು-ದೂಡು: | ಹೊಅಮಿಂಚು 'ಪೊಲಮಿಂಚು' ನೋ. 
ಕೊಳುವ ಕೊಡುವೆಡೆಯಲಿಯಲ್‌ಯದ ಮೊಳೆಗಳಂ ಹೊಲ(ಪಾಕಾಂ. ಹೆಅ, ಹೆಲ್‌, | |ಹೊಲಮೈ “ಪೊಅಮೆಯ್‌' ನೋ. 
ಹೊಟ್‌]ನೂಂಕಿ ಪೊಳ್ಳಿದ ಮೊಳೆಯನೊಳಕೊಂಬಕ್ಕಸಾಲೆಯು ತಾನೆ (ಜಸಪು. ೨೧-೩೦). |25| ಹೊಅಮೊಳೆ (ನಾ). (7): ನೆರವಿ ನಗದೇನಮ್ಮನಿಹಪರವೆರಡಲಲಿ` ಹೊಅ 
ಹೊರನೂಕು: ಆ ಬಂಗಲೆಯ ಜವಾನನು ಬಾಗಿಲಲ್ಲಿ ನಿಂತ ಭಿಕ್ಷುಕನನ್ನು | | ಮೊಳೆಯಹುದು!ಪಾಣಂ. ಕೇಡಹುದು ಕಷ್ಟವು] ನಿಷ್ಕರುಣಿಯಕಟಾ ತಾಯೆ ನೀ ದಿಟ 
ಹೊರನೂಕಿದನು (ರೂಢಿ). [ಹೊಐ (ಆ ಪೊಲಗು) 4 ನೂಂಕು ] | ಮನುಜೆಯಲ್ಲೆಂದ (ಸಂಭವ. ೨೩-೪೨). (9) 

ಹೊಅಪ? (ನಾ). (7): ಹರಿಯಂ |ತೆಜುವರ್ಸ್ಸಾಲಿಗವನೆಯರ್ಬ್ಬಡ ಹರಸಲ್ಲ N | ಹೊಆಯಿಂಕೆ “ಪೊಜಯಿಂಕೆ' ನೋ. 
ಹೊಣಪ ತೆಗೆಯ ಸಲ್ಲ (ಕಇಆ. ೨೬-೩೯-೬೮: 1110). (9) | [ಹೊಲಿಯಿಕೆ "ಪೊಲಯಿಂಕೆ' ನೋ. 

ಹೊಅಪಾಳೆಯ "ಪೊಣಪಾಳೆಯ' ನೋ. 30 |ಹೊಅಿವಂಡಿಸು 'ಪೊಅಮಡಿಸು' ನೋ. 

ಹೊಅಬಾಗಿಲು, ಹೊರಬಾಗಿಲು, ಹೊರವಾಗಿಲು (ನಾ). ಎ ಹೊರದ್ದಾರ: | ಹೊಣನಂಡು "ಪೊಜಮಡು' ನೋ. 
ಹೊಜಬಾಗಿಲುಪ್ಪರಿಗೆಯ ಚಂದ್ರಶಾಲೆಗೆ ಪಿದು ಚಿಕ್ಕೂಳಿಗದವರ ನೆರವಿಯೊಳರಸನ್ಕೆ | |ಹೊಅವಡಿಸು "ಪೊಲಮಡಿಸು' ನೋ. 
ತರುತಿರೆ (ಕಂನವಿ. ೨೫-೨).ಹೊರಬಾಗಿಲು: ತೋಟದ ಹೊರಬಾಗಿಲವರೆಗೆ ಬಂದು ಹೊಅವಡು "ಪೊಲಮಡು' ನೋ. 
ಪಂಡಿತನು ಆಕೆಯನ್ನು ಕಳಿಸಿಕೊಟ್ಟ (ಚಿದೇವ. ೧೪೯); ಗುರುರಾಜರಾಯರು | |ಹೊಜಿವಳಯ "ಪೊಲವಲಯ' ನೋ. 
ಹೊರಬಾಗಿಲಲ್ಲಿ ಸದ್ದಾದುದು ತಿಳಿದು ಕತ್ತೆತ್ತಿ ನೋಡಿದರು (ಮರಳ. ೯). |೬|ಹೊಅವಳಸು "ಪೊಅಬಳಸು' ನೋ. 


ಹೊರವಾಗಿಲು: ಹೊರವಾಗಿಲ ಕಾವಲ ಪಡೆಯ ನಾಯಕನಿಗೆ ಹೇಳು (ಸಮ. ೨೧). [ಹೊಅವಾಖ್‌ "ಖೊಐಮಾಯ್ಕ ' ನೋ. 
(ಹೊಅ (ಆ ಪೊಜಗು) ** ಬಾಗಿಲು (ಆ ಬಾಗಿಲ್‌)] | ಹೊಅವಾಜು "ಪೊಅಮಾಜ್ಮು' ನೋ. 
ಹೊಅಬಾಡಗೆ( ? ). (2). (2): ಅಕ್ಕಿಯ ಹೊಅಬಾಡಗೆ ಉತ್ತರಿಸಿದನಂ (ಚೊಂಶಾ. | |ಹೊಅವೇಲಿ (ನಾ). ಹೊರಭಾಗಕ್ಕೆ ಹಾಕಿರುವ ಬೇಲಿ; ಹೊರಗಿನ ಆವರಣಕ್ಕೆ 
೧೯೪೦, ಕುಮಟ. ೧೧೩-೩೦; 1475). (1) | ಹಾಕಿರುವ ಬೇಲಿ: ಒಳಕೋಂಟೆ, ಹೊಆವೇಲಿ (ಶಮದ. ೧೭೬ ಪ್ರಯೋ). 


ಹೊಅಬಾಹೆ (ನಾ). ಹೊರಗಡೆ; ಹೊರಭಾಗ: ಪುರದ ಹೊಲಬಾಹೆಯಲಿ ತಾವೈವರು | 40 
ಮಹಾಸನ್ನಾಹಚಾಪಸ್ಫುರಿತತೂಣೀಬದ್ಧಕಂಪಿತಖಡ್ಗಪಾಣಿಗಳು ಗುರುಸೆಹಿತಲಿವರಿದ್ದರು 


(ಹೊಲ («ಆ ಪೊಜಗು) + ಬೇಲಿ 
ಹೊಜವೇಷ (ನಾ). ಬಾಹ್ಮಾಲಂಕಾರ; ಬಹಿರಂಗದ ಅಲಂಕಾರ : ಹೊಜವೇಷದಲ್ಲಿ 


(ಜವ್ಮಾಆ. ೭-೬೫): ಪುರದ ಹೊಟಬಾಹೆಯಲಿ ಶಂಖವನಿರದೆ ಮೊಳಗಿಸಿ . . . ನೃಪನನು ವಿಭೂತಿ ರುದ್ರಾಕ್ಷಿಯನಳವಡಿಸಿಕೊಂಡು . . . ಹೊನ್ನ ದಾನವನೀವನ ಬಾಗಿಲ ಮುಂದೆ 
ಕರೆದರು (ನಿಭಾಗ. ೧೦-೬೫-೨೦). [ಹೊಲ ( ಪೊಅಗು) 4 ಬಾಹೆ। | | ಮಣ್ಣ ಪುತ್ಮಳಿಯಂತಿಹರು (ಚನ್ನವ. ಕ. ೩೪೪-೭೨೧); ಟೊಪ್ಪಿಗೆಯ ಹೊಲವೇಷದಿಹಪರದ 
ಹೊಅಬಿಗ "ಪೊಲಬಿಗ' ನೋ. | ಲೆಕ್ಕಿಗಂ ನಡೆನಡೆದು ಕರಣಸಾಲೆಗೆ ಬಂದು ಕುಳ್ಳಿರ್ದು (ಬಸರ. ೫-೬೦). 
ಹೊಅಬೀಡು 'ಪೊಜವೀಡು' ನೋ. ಹ [ಹೊಲ (ಆ ಪೊಲಗು) 4 ವೇಷ 
| 


ಹೊಆಬೀಸು (ಕ್ರಿ.). ೧. ಹೊರಗೆ ಎಸೆ; ಆಚೆಗೆ ಒಗೆ: ಮುಸುಕುವರಿಶರವೀಧಿಯನು | |ಹೊಅವೊಳಲು "ಪೊಅವೊಟಲ್‌' ನೋ. 


ಹೊಲವ್ರತ್ತಿ 


ಹೊಣಐವ್ರಿತ್ತಿ (ನಾ). ಒಂದು ಬಗೆಯ ತೆರಿಗೆ, - ವೃತ್ತಿ: ಪುರದ ಸ್ತಳದ | 
ಹೊಟವ್ರಿತ್ತಿಯ ಹಟ್ಟಿ 70೧ ಳಿ ಮುದಸಮುದ್ರದ ಗ್ರಾಮವನೂ ಕೊ ೫೫% (ಎಕ. 
ನಾಗಮಂ. ೧೧೮-೧೦: ಸು 1444). (ಹೊಲಿ (ಆ ಪೊಜಗು) + ವ್ರಿತ್ತಿ) 
ಹೊಜಿಶೂಲ (ನಾ). (ಊರಿನ) ಹೊರಗಿರುವ ವಧಾಸ್ಥಾನದಲ್ಲಿ ನೆಡಿಸಿರುವ | 
— ಶೂಲ: ಹೊಳಲು ಹೊಜಶೂಲದಲಿ ರಿಪುಗಳ ಸೆಳಸುವೆನು (ಕುವ್ಮಾಭೀ. ೧-೭). 
(ಹೊ (ಆ ಪೊಲಗು) + ಶೊಲ 
ಹೊಟಸು "ಪೊಅಸು' ನೋ. 
ಹೊಿಸುತ್ತು, ಹೊರಸುತ್ತು (ನಾ). ಹೊರಭಾಗ; ಹೊರವಲಯ: ಇಡಿದ 
ತಳಪಟವರಿಗೆ ಹೊಅಸುತ್ತಡಿಸಿ ಕವಿವಾ ಬಿಲ್ಲು (ಕುವ್ಮಾದ್ರೋ. ಪರಿ. ೨೭೫); ಹೊಲಸುತ್ತು 
ಪ್ರಾಕಾರವ ಸುತ್ತಿ ನಾ ಬರುವೆ (ಕನಕ. ೨೨-೧). ಹೊರಸುತ್ತು: ಹೊರಸುತ್ತು ಕೆಂಪಾಗಿ 
ನಡುವು ಬೆಳ್ಳಗಾಗಿ ಹಬ್ಬುತ್ತಿರುವುದಕ್ಕೆ ಲಿಂಬೆಹಣ್ಣಿನ ರಸ ಆಗಾಗ ಹಚ್ಚುವುದು ಹ 
ಗುಣಕಾರಿ (ಮನೆಮ. ೧೩೫). [ಹೊಅ (ಆ ಪೊಜಗು) + ಸುತ್ತು] 
ಹೊಅಸೂಸು "ಪೋಟಸೂಸು' ನೋ. 
ಹೊಅಸೊಪ್ಪು (ನಾ). ಮರದ ಹೊರಭಾಗದಲ್ಲಿರುವ ತೊಗಟೆ: “ತಕ್‌, 
ಲ್ಕಾ, ವಲ್ಕಲಂ - ಈ ೩ ಮರದ ಹೊಅಸೊಪ್ಪು '' (ಹಲಾಯು. ೩೦-೨೯). 
[ಹೊಲ (< ಪೊಜಗು) 4 ಸೊಪ್ಪು) 
ಹೊಅಹಚ್ಚೆ "ಪೊಅಪಚ್ಚ' ನೋ. 
ಹೊಅಿಹಾಕು, ಹೊರಹಾಕು (ಕ್ರಿ). ಹೊರಕ್ಕೆತಳ್ಳು; ಹೊರಗೆದೂಡು: ಬೆರಸು 
ವಡೆ ಬೇಗತೋಲ ಹೊಲಹಾಕದಿರಯ್ಕ (ಮಹಾದೇ.ಬ.೩೨-೭೦): ಒಳ್ಳಿದನಾದೊಡೊಳ 
ಕೊಳ್ಳಬೇಕು ದುರ್ಜನನಾದೊಡೆ ಓವದೇ ಹೊಟಹಾಕಬೇಕು (ಸಮ್ಮಕೌ. ೧೧-೫೧). 
ಹೊರಹಾಕು: ಅವನ ಸಹೋದ್ಯೋಗಿಗಳು ಹೇಡಿಯೆಂದು ಭಂಗಿಸಿ. ಅವನನ್ನು 
ಸೈನ್ಮದಿಂದ ಹೊರಹಾಕುತ್ತಿದ್ದರೆಂದೂ ವಾದಿಸಿದನು (ಪುನರು. ೩೪೪). 
(ಹೊಅ («ಆ ಪೊಅಗು) 4 ಹಾಕು (ಆ ಪಾಯ್ಕು,)) 
ಹೊಆಹುಯ್ಯಲ್‌ (ನಾ). ಹೊರಗಿನ ಆವರಣದಲ್ಲಿ ನಡೆಸುವ ಸೂರೆ, - 
ಲೂಟಿ: ಧರಣೀಧರಂ ದ್ರುಹಿಣನಷ್ಟದಿಕ್ಬಾಲಕರ್‌ ಭರದಿಂದ ಬಂದು ಹೊಅಹುಯ್ಯಲಂ 
ತಾಗೆ £ಲಶಿಚಿಂ. ೧೭-೧೮). (ಹೊಅ (ಆ ಪೊಅಗು) 4 ಹುಯ್ಕಲ್‌ (ಆ ಪೊಯಲ್‌)) 
ಹೊಳಹೊಮ್ಮಿಸು, ಹೊರಹೊಮ್ಮಿಸು (ಕ್ರಿ). ಹೊರಸೂಸುವಂತೆ ಮಾಡು; 
ಹೊರಕ್ಕೆ ಬರುವಂತೆ ಮಾಡು: ಸುಖಮುಖವ ಹೊಅಹೊಮ್ಮಿಸುತ ನೇಲ್‌ 
ಬಾಲಲೀಲೆಯ ಸೊಮ್ಮು ಸೂಟ್‌ಯ ಕೊಡುತಲಿರ್ದಳು ಮಾಯೆ ಮಹಿಯೊಳಗೆ 
(ಪ್ರಭುಲೀ. ೩-೩೦). ಹೊರಹೊಮ್ಮಿಸು: ಯಾರ ರಾಗದ ಕುಲಿಮೆಯೆನ್ನ ಹೊರ 
ಹೊಮ್ಮಿಸಿತೊ, ಅದು ಆರಿ ತಣ್ಣಗಿಹುದು? (ನೆಲಮು. ೮೬-೧೯). 
[ಹೊಅಹೊಮ್ಮು (ಆ ಪೊಅಪೊಣ್ಮು) * - ಇಸ್ಕು] 
ಹೊಆಹೊಮ್ಮು "ಪೊಲಪೊಣ್ಮು' ನೋ. 
ಹೊಂಹೊಅಡಿಸು, ಹೊರಹೊರಡಿಸು (ಕ್ರಿ). ೧. ಹೊರಗೆ ಬರುವಂತೆ ಮಾಡು; 
ಆಚೆಗೆ ಬರಿಸು: ನಿನ್ನ ಬಿಸಿಬಿಸಿಖಂಡವ ಹೊಅಹೊಅಡಿಸಿ ಹಸಿಯ ನೆತ್ತರು ಬಸಿದು |35 
ಹೋಗುವಾಗ ಕುಸುಮನಾಭನ ನಾಮ ನೆನೆಗೊಡದೆಲೆ ಮನ (ಪುರಂದ. ೧-೧೪೨-೪). 
ಹೊರಹೊರಡಿಸು: ೨. ಹೊರಗೆ ಕಳುಹಿಸು; ಆಚೆಗೆ ಕಳುಹಿಸು: ಅವರನು 
ಬಂಧನದಿ ಹೊರಹೊರಡಿಸಲು (ಬಿಜ್ಜಪು. ೧೦೮-೭೭). 
[ಹೊಅ («ಆ ಪೊಜಗು) % ಹೊಅಡಿಸು (ಆ ಪೊೊಅಮಡಿಸು) 
ಹೊಳಿಹೊಳಡು, ಹೊರಹೊರಡು (ಕ್ರಿ). ಹೊರಗೆ ನಡೆ; ಹೊರಬೀಳು: ಪುರದ 
ಲಗ್ಗೆಗೆ ನೊಂದ ಬಲವೆಂದು ಹೊಲಅಹೊಆಟಿರದೆ ನೀವೆಮ್ಮ ಮೇಲುಖುಬೆ ನೆಟ್‌ ತಲೆ | 
ಪಟ್‌ದೊಡಟ್ಟೆಯಲಿ ಕಾದುವ ಕಲಿತುರುಕರೆಂದುಆ್‌ ಗರ್ಬಿಸಿದರು (ಕಂನವಿ. ೧೫-೩೩). 
ಹೊರಹೊರಡು: ಹೀಗೆ ಮುಚ್ಚದಿದ್ದರೆ ಕೆಲವು ವಿಟಮಿನ್ನುಗಳು ಹಬೆಯೊಡನ 
ಹೊರಹೊರಟು ನಷ್ಟವಾಗುವುವು (ಗೃಹಎ. ೫೧). 
[ ಹೊಅ (ಆ ಪೊಅಗು) 3- ಹೊಆಡು, (ಆ ಪೊಅಮಡು)] 
ಹೊಲ್‌ಗ್ಗೆ "ಪೊಲ್‌ಗೆ' ನೋ. 


25 


೯೦೦೮ 


ಹೋಕಾಯಂತ್ರ 


| ಹೋಜಿಗ್ಕೆ (ನಾ). ಸಂಬಂಧ; ಸಂಪರ್ಕ; ನಂಟು: ಮಜ್‌ಯ ಮಾತೇಕಿನ್ನು ದೈತ್ಯರ 
ಹೊಆ್‌ಗೆಯನು ನೀ ಮಜ್‌ದೆ" ನಿನ್ನವ್‌ರಣ್‌ಯೆಲಾ ಜಯವಿಜಯರೆಂಬವರು 
(ಕೌಶಿರಾ. ೫ ಪ್ರಾಸಸ್ಥಾನದಲ್ಲಿ "ಅ' ಬಂದಿರುವುದರಿಂದ ಈ 
ಶಬ್ದವನ್ನು "ರ' ರೂಪಕ್ಕೆ ತಿದ್ದಿಕೊಂಡಿರುವುದಿಲ್ಲ. | ಸೊರೈ] 

ಹೊಲ್‌ಗೆಕಾಅ (ನಾ). ಹೊಣೆಯನ್ನು ಹೊರುವವನು; ಜವಾಬ್ದಾರಿಯನ್ನು 
ವಹಿಸಿಕೊಳ್ಳುವವನು: ಬಜ್‌ಯ ನುಡಿಯೇಕಕಟ ನಿಮ್ಮಯ ಹೊಲ್‌ಗೆಕಾಲ 
[ಪಾಕಾಂ. ವಾಳ)ನು ಕೃಷ್ಣನು (ಕುವ್ಮಾಅ. ೧೬-೧೮). 

[ಹೊಬ್‌ೌಗೆ, (ಆ ಪೊಲ್‌ಗೆ) 3- - ಕಾಣ] 

ಹಂ್‌ಗವಾಳ, ಹೊರಿಗೆವಾಳ (ನಾ). ೧. ಭಾರವನ್ನು ಹೊರುವವನು; 
ಹೊರೆಯನ್ನು ಹೊತ್ತುಕೊಳ್ಳುವವನು: ಎಂತು ಹೊತ್ತುದೂ ಧರಣಿ ದಿಗ್ಗಜವೆಂತು 
ತಾಳ್ತೆ ವೊ ಭಾರಕರಲಿ ಮಹಾಂತನ್ಕೆ ಭುಜಗೇಂದ್ರ ಕೂರ್ಮನು ಹೊಲ್‌ಗೆವಾಳನಲೆ 
(ತೊರರಾ. ೪-೭-೨೬). ೨.5 ಹೊಲ್‌ಗೆಕಾಅ: ಆತನಲ್ಲದೆ ಕಾರ್ಯದ ಹೊಟ್‌ಗೆವಾಳ 
ರೆಲ್ಲರೂ . . . ಕರ್ಮಸಚಿವರೆನಿಸುಗುಂ (ನಾಚಿರಾ. ೧೩೧); ಮಜ್‌ ಮಟ್‌ಯಲಿಬ್‌ಗಾಅ 
ನಸುರರ ಮುಅ್‌ದನೆಂಬರು ಕುಹಕತಂತ್ರದ ಹೊಲೌಗೆವಾಳನ ಸಂಗದಲಿ ನೀವ್‌ ಕೆಟ್ಟಿರಕಟ 
(ಕುವ್ಮಾದ್ರೋ. ೧೪-೧೬); ಕಪಿಕದಂಬದ ಹೊಲ್‌ೌಗೆವಾಳನು ಸಿಕ್ಕಿದನು (ತೊರರಾ. ೬-೩೬-೧೮); 
ಕಪಟದ ಹೊಲ್‌ೌಗೆವಾಳನ ಮಾತಿನಲಿ ದಿಟ. ಸಾರವೇನುಂಟು (ನಿಭಾಗ. ೧೦-೪೩-೨೯). 

| ಹೊರಿಗೆವಾಳ: ೨. ನರನ ಕೂಡಣ ಹಾಡಿ ಹರಿಯದ ಹೊರಿಗೆವಾಳರು ಧರ್ಮನಂದನ 
ಮರುತಸುತ ಮಾದ್ರೀಕುಮಾರರು (ಕೋಗಯ. ೧೭-೨೪); ಹೊರಿಗೆವಾಳನು ಕೃಷ್ಣನಿರಲು 
ಮರೆಹೊಕ್ಕವರಿಗುಂಟೆ ದೋಷ ದಾರಿದ್ದ ಮೃತ್ಮುಗಳು (ತುರಂಗ. ೩೩-೯). 

(ಹೊಬ್‌ಗೆ, (ಆ ಪೊಟ್‌ಗೆ) 4 - ವಾಳ್ಮ (ಆ - ವಳ) 

' ಹೋಳಿಸು "ಪೊಲಟ್‌ಸು' ನೋ. 

| ಹೋಬ "ಪೊಜು' ನೋ. 

| ಹೋಬಗಡೆ (ನಾ). ಒಂದು ಬಗೆಯ ತೆರಿಗೆ: ಆ ಖಂಡಿಕದ ವ್ರಿತ್ತಿಗೆ ತೆಲುಗಡೆ 

| ಹೊಲುಗಡೆ ನಿಮಿತ್ತವಾಗಿ ಆ ವಾಹಾಜನಂಗಳು ಕೊಟ್ಟಿ ನಾಗಣ್ಣುಗ ಗದ್ದೆ 
(ಎಕ. 71 ಚಿಕ್ಕನಾ. ೨-೨೦; 1261). "ತೆಮುಗಡೆ' ಪರಾ. ॥) 

ಹೋಕೆ "ಪೊಟ್‌' ನೋ. 

ಹೊಲ್‌ಕಾಅ "ಪೊಣಿಕಾಅ' ನೋ. 

| ಹೊಚೆಗಟ್ಟು “ಪೊಟ್‌ಗಟ್ಟು' ನೋ. 

ಹೊಟ್‌ಗಾಅ "ಪೊಟ್‌ಕಾಅ' ನೋ. 


೪೩-೫೧). 


30| ಹೋಕೆತಲೆ "ಹೊಟ್‌ದಲೆ' ನೋ 


| ಹೊಚೆದಲೆ, ಹೊಲ್‌ತಲೆ (ನಾ). ೧. ಅಧಿಕವಾದ ಕೂದಲಿರುವ ತಲೆ: 
|. ಅರದಲೆಯು ಮೂಡಲೊಳು ಹೊಣಿದಲೆಯು ಬಡಗಲೊಳು ಸರಿದಲೆಯುಬ್ದೆ 
| ಪಡುವಲೊಳು ತೆಂಕಲಲಿ ಬಟ್‌ದಲೆಯಲಿಹರು (ರಜ ೧೬೬೬). ಹೋಕ್‌ತಲೆ: ೨. 
| ಭಾರವನ್ನು ಹೊತ್ತಿರುವ ತಲೆ: ಎಪತ್ತಿನೊಳೊಡೆಯನಿರೆ ಕೈದುಗಳ ಹೊಜ್‌ತಲೆ 
| ಯೊಡನೆ ಬಿಟ್ಟೆಯ ಭಂಡರಾಖೆಂದುದು ಭಟವ್ರಾತ (ಕುವ್ಕಾಕ. ೧೩-೫). 
| (ಹೊಟೆ (ಆ ಪೊಟ್‌) - ತಲೆ] 
| ಹೋಕೆಯಾಳು “ಪೊಟ್‌ಯಾಳ್‌' ನೋ. 

ಹೋ `ಅಹೋ' ನೋ. 

ಹೋಕ "“ಪೋಕ' ನೋ 
ಎ] ಹೋಕಾಯಂತ್ರ (ನಾ). ೧. (ನಾವಿಕರು ಸಮುದ್ರದಲ್ಲಿ) ಹಡಗನ್ನು 
ಚ ನಡೆಸುವಾಗ ಮಾರ್ಗ ಅಥವಾ ದಿಕ್ಕನ್ನು ತಿಳಿಯಲು ಉಪಯೋಗಿಸುವ 
ಒಂದು ಬಗೆಯ ಯಂತ್ರ ,- ಉಪಕರಣ; ದಿಕ್ಸೂಚಿ: ಸಮುದ್ರದಲ್ಲಿ 
ಹಡಗುಗಳನ್ನು ನಡಿಸುವದಕ್ಕೋಸ್ಕರ ಒಂದು ದಿಕ್ಕು ತೋರಿಸುವ ಯಂತ್ರವನ್ನು 
ಮಾಡಿಕೊಳ್ಳುತ್ತಾರೆ. ಅದೇ ಹೋಕಾಯಂತ್ರವು (ಮುಂಬಯಿ. ೫-೨೩೦); ಹೋಕಾಯಂತ್ರವು 
೧೨೬೦ರಲ್ಲಿ ಉಪಯೋಗದಲ್ಲಿ ಬಂದುದರಿಂದ ಜನರಿಗೆ ಸಮುದ್ರಗಳಲ್ಲಿ ದಿಕ್ಕುಗಳನ್ನು 
i ತಿಳಕೊಳ್ಳಲು ವಶಾರ್ಗವಾಗಿ ದೂರದೂರದೇಶಗಳಿಗೆ ಪ್ರವಾಸ ಮಾಡಲಿಕ್ಕೂ 


ಹೋಕು 


ಸುಲಭವಾಯಿತು. (ಇಂಗ್ಲಇ. ೪). ೨. (ಆಲಂ) ಮಾರ್ಗದರ್ಶಿ: ಪಾಪಿಗಳಿದ್ದಲ್ಲಿ 
ರೂಪುಳ್ಳ ವಸ್ತುವನ್ನು ಹೇಗಾದರೂ ಕಾಪಾಡಿ ಕೆಟ್ಟಕಣ್ಣು ತಪ್ಪಿಸಿ ಒಯ್ಕುವಂತೆ, ನಾವು 
ಬುದ್ದಿಯ ಈ ಪುಟ್ಟ ಸೂಜಿಗಲ್ಲನ್ನು - ಹೋಕಾಯಂತ್ರವನ್ನು - ಭದ್ರವಾಗಿ ಉತ್ತಮವಾಗಿ 
ಇಟ್ಟುಕೊಂಡು ಸಾಗಬೇಕಾಗಿದೆ (ವಿಚಾವಾ. ೬೮). [4- ಮರಾ. ಹೋಕಾಯಂತ್ರ) 

ಹೋಕು (ನಾ). ೧. ಹೋಗುವುದು; ನಿರ್ಗಮನ; ಹೋಗುವಿಕೆ: ನಿಮ್ಮ 
ನಚ್ಚುಮಚ್ಚಿನ ಶರಣರನಗಲುವ ಅಗಲಿಕೆ ಎನ್ನ ಪ್ರಾಣದ ಹೋಕು ನೋಡಯ್ಕಾ (ಚನ್ನವ.ಕ. 
೬೧೪-೧೩೭೮). ೨. ತೆರಳುವಿಕೆ; ಚಾಲನೆ: ಗುರು ಬಸವೇಶ ನಿಮ್ಮನಘಮಾಂಗಲ್ಕ 
ನಾಮಾಂಕಿತಾತ್ಮಜನ ಪೊಳೆ ಹೋಕಡಂಗಿ ನುಂಗುತ್ತಲಿದೆ . . . ಪಾಲಿಸುವುದೆನ್ನ ಕುವರನ 
(ಕೊಟ್ಟೂಬ. ೧೨-೨೨); ಅದಕಿದಕೆ ಜೋತು ಸಂಶಯವೆ ಸೋತು ತಿಳಿಯಿತೋ ಕಣ್ಣ 
ಹೋಕು (ವಲಾನ. ೯೨-೧೫). ೩. ನಿವಾರಣೆ; ನೀಗುವಿಕೆ: ""ಕಿತ - ನಿವಾಸೇ, 
ರೋಗಾಪನಯೇ ಚ, ಮನೆಯೊಳ್‌, ಬೇನೆಯ ಹೋಕಿನೊಳಂ'' (ಕಾಶಕೃ. ೮೦); ನೋಕರ್ಮ 

ದ್ರವ್ಯಕರ್ಮುವಾಲೋಕಿಸೆ ಹಿಂಡಿಯಂತಿಹುಮು ಹೋಕಿನ 
ಭಾವಕರ್ಮಗಳೆಣ್ಣೆಯಂತೊಳಗಾಕಾಶದಂತಾತ್ಮನಿಹನು (ಭರಚ. ೬೭- ೧೧೨). 
೪. ಇಲ್ಲವಾಗುವುದು; ಶೂನ್ಯ: ಆ ಠಾವಿನಲ್ಲಿಯೊಗೆದಾ ಗಣನೆಗಳ ಸುಖದುಃಖ 
ದನುಭವವದೇ ಹೋಕು (ಎೀಶೈಪು. ೫-೫-೨೩). "ಪೋಗ್ಳು' ಪರಾ. («ಪೋ 

ಹೋಕುಳಿ "ಪೋರ್ಕುಳಿ' ನೋ. 

ಹೋಕುಳಿಸು (ಕ್ರಿ). ಕಾದಾಡು; ಹೋರಾಡು: ಕುಲಿಶದೇಹಿಗಳು ನೀವಿಬ್ಬರಿನ್ನಂಕದ 
ತಳದಲ್ಲಿ ಕಾಲಿಕ್ಕುವಾಗ ಬಳೆಗಾಅವಸರದೊಳೆರಡಾನೆ ಹೊಕ್ಕು ಹೋಕುಳಿಸಿದಂತಹುದು 
(ಭರಚ. ೫೧-೧೧). (ಹೋಕುಳಿ (ಆ ಪೋರ್ಕುಳಿ) + - ಇಸ್ಟು) 

ಹೋಕೆ (ನಾ). ೧. ಹೋಗುವುದು; ಹೋಗುವಿಕೆ: (8. ೨. ದಾರಿ; ಮಾರ್ಗ: 

ಹೋದ ದಾರಿಯೆ ಹೋಕೆ! (ಹೆಚ್ಚ. ೧೭-೪೨). ೩. ಯುಕ್ತಿ; ತಂತ್ರ; ಕಪಟ: ಲೋಕ | 
ಡಾಂಭಿಕನಾಗಿ ಇಲ್ಲದ ಹೋಕೆಗಳನೇ ಕಲಿತು . . . ಶೋಕ ಮೋಹಂಗಳಲಿ ಬಳಲಿ 
(ಗಗತಾ. ೧೮-೩೪); ಈಕೆ ಅಷ್ಟೊಂದು ಹೋಕೆಯನ್ನು ಅರಿತ ಪ್ರಾಣಿಯಲ್ಲ 
(ಮಾಮರಾ. ೭೮); ಇವನೆ ವಿನಯ . . . ಹೋಕೆ ಇಲ್ಲದೆ ಧಾರಾಳವಾದ ಮನಸ್ಸುಳ್ಳ 
ಹನುಮಂತರಾಯನ ಮನಸ್ಸನ್ನು ಜೈಸಿತು (ಮುಸುಗ. ೬೪). "ಪೋಗ್ಕು' ಪರಾ. 

[ದೇ. ॥ ತಮಿ. ಪೋಕ್ಕೆ; ತೆಲು. ಪೋಕ) 

ಹೋಕೆತನ (ನಾ). ಠಕ್ಕು 

ಹೋಕೆತನದಲ್ಲಿ ಹಾಕ್ಕಾಡುತ ಗೊಲ್ಲರ ಕೂಡಲಿ ಬೆಳದು (ಮೋಕ್ತದೀ. ೨೧-೨). _ 
[ಹೋಕೆ 4 - ತನ) 

ಹೋಗಾಡಿಸು (ಕ್ರಿ). ೧. ಕಳೆದುಕೊಳ್ಳು; ನಷ್ಟಹೊಂದು: ಹ ಹೆಂಡರ 
ಹೋಗಾಡಿಸಿಕೊಂಡು ರಾಜ್ಮ ಐಶ್ಶರ್ಯ ಕಳಕೊಂಡು (ತಾತ್ವನಿ. ೩೧-೨೩); ಕ್ಕೆ 
ಹೋದ, ಮದೀನಕ್ಕೆ ಹೋದ, ಇದ್ದ ಮಕ್ಕಳನ್ನು ಹೋಗಾಡಿಸಿ ಬಂದ (ಗಾದ). 
೨. ಇಲ್ಲವಾಗಿಸು; ನಾಶಗೊಳಿಸು: ಧುರದಿ ತಾ ಮೈದೆಗೆದು ಹಗೆಗಳ ಶಿರವ 
ಹೋಗಾಡಿಸುವ ನೀತಿಯನೊರೆದು ನಮ್ಮನು. ಕರೆಯ ಬಂದಿಹನಣ್ಣ ಕೇಳೆಂದ (ಕೃಷ್ಣಾಕಾ. 

[ಹೋಗಾಡು (ಆ ಪೋಗಾಡು) *- - ಇಸ್ಸು) 

ಹೋಗಾಡು 'ಪೋಗಾಡು' ನೋ. 

ಹೋಗಿಪ್ಪಣ (ನಾ). ಒಂದು ಬಗೆಯ ತೆರಿಗೆ (7): ಹೋಗಿಪ್ಪಣ ಹೊಬಳಿ 
ಹೊದಕೆ ಕಾಣಿಕೆ ಪೊಸಗೆ ಉತ್ಸಾಹಪಟ್ಟ . . . ತೆತ್ತು ಪರಿಹರಿಸಿ ಕೊಟ್ಟು . . . ಯಾ | 
ಧರ್ಮವ ನಡೆಸಿಕೊಡುವರು (ಎಕ. ॥, ತಿರುಮ. ೨೭-೪೬; 1290). "ಪೊಗೆವಣ' ಪರಾ. 

(7) 


ಗಾಣದಂತಾ 


೧೬-೫೪). 


ಹೋಗಿಸು "ಪೋಗಿಸು' ನೋ. 
ಹೋಗು, "ಪೋ,' ನೋ. 
ಹೋಗ್ಗು "ಪೋಗ್ಕು' ನೋ. 
ಹೋಗ್ಕು "ಪ್ಲೋ' ನೋ. 
ಹೋಗ್ಕು (ನಾ). ಒಂದೇ ಜಗಲಿಯಲ್ಲಿ ಮೂರು ಅಥವಾ ನಾಲ್ಕು 
ಒಲೆಗಳಿದ್ದು ಮಧ್ಮದ ಒಲೆಯ ಮೂಲಕ ಉಳಿದ ಒಲೆಗಳಿಗೆ ಉರಿ 


೯೦೦೯ 


; ಕಪಟತನ: ಗೋಕುಲದೊಳು ಪುಟ್ಟಿ ಆಕಾರವಡಗಿಸಿ, | 


ಹೋತ 
ತಿ 


| ಹೋಗುವಂತೆ ಮಾಡಿರುವ ಒಲೆ: ಕೋಣೆಯಲ್ಲಿ ಹೋಗಿನ ಮೇಲೆ ಎರಡು 
| ಚಟ್ಟಿಗಳಿದ್ದವು (ಚಿಂಗಾಳ್ವ. ೧೬). 1%) 

ಹೋಗುಎಳೆ (ನಾ). ನೇಯ್ಗೆಯಲ್ಲಿ ಅಡ್ಡಡ್ಡವಾಗಿ ಬರುವ ನೂಲು: ಈ 

ನೆಯ್ಸೆಯ ಬಟ್ಟೆಗಳಲ್ಲಿ ಹೋಗುಎಳೆಗಳು ೩ ಅಥವಾ ೪ ಹಾಸುಎಳೆಗಳ 
|5|. ಕೆಳಗಾಗಲೀ ಮೇಲಾಗಲೀ ತೂರಿ ಹೋಗುತ್ತವೆ (ಗೃಹವಿ. ೭೪). 
[ಹೋಗು, (ಆ ಪೋ) * ಎಳ್ಳೆ ( ಎಚ] 

ಹೋಗುಳು "ಹೊಯ್ಲುಳ್‌' ನೋ. 
| ಹೋಗೊಳಿಸು "ಪೋಗೊಳಿಸು' ನೋ 
| ಹೋಟಲು, ಹೊಟೇಲು, ಹೋಟೆಲು, ಹೋಟ್ಲು (ನಾ). (ಪ್ರಯಾಣಿಕರು 
10| ಮುಂತಾದವರಿಂದ) ಹಣ ಪಡೆದು ಊಟ, ತಿಂಡಿ. ವಸತಿಗಳನ್ನು ಒದಗಿಸುವ 
| ಸ್ಥಳ; ಭೋಜನಗೃಹ; ಉಪಹಾರಮಂದಿರ: ಹೋಟಲು ಬಾಗಿಣು ಹಾಕಿ ಮನೆಯ 
| ಕಡೆ ಹೊರಟರು (ಮುಂಗಾಮು. ೨); ಆ ಊರಿಗಾ ಕಾಲಕಂಚೆಯ ಮನೆ ಬಂತು . . , 
| ಹೋಟಲು ಸಹ ಬಂತು ಕೊನೆಗೆ (ಇಂಚಾಪ. ೭-೨೪). ಹೊಟೇಲು: ತನ್ನ ಹೊಟೇಲಿನಿಂದಾಗಿ 

ಅಣ್ಣನ ಹೊಟೇಲಿಗೆ ನುಸಿಗಳು ಸಹ ಹೋಗುವುದಿಲ್ಲವೆಂದೂ ಅವನು ಬಡಾಯಿ 
ಕೊಟ್ಟುತ್ತಿದ್ದನು (ಮರಮ. ೩೩೩). ಹೋಟೆಲು: ಮುಂಬಯಿಯಲ್ಲಿ ತೀರ ಅಗ್ಗಕ್ಕೆ ಹೊಟ್ಟೆ 
ತುಂಬಿಸುವಂಥ ನೂರಾರು ಹೋಟೆಲುಗಳಿವೆ (ಒಂಟದ. ೧). ಹೋಟ್ಲು: ಹೊಸದಾಗಿ ` 
೪ ಆರಂಥವಾಗಿರುವ ಈ ಹೋಟ್ಟಿನಲ್ಲಿ ತಿಂಡಿಗಳು ರುಚಿಯಾಗಿವೆ (ರೂಢಿ). 

{<— ಇಂ. Hotel) 


ತೋಟ, ಹೊಟಾರ (ನಾ). ""ಗಿಡದ ಹೊದರು'' (ಮೋಳಿಮಾ. 


ಕೋಶ): 
ಘಟವೆಂಬ ಹೋಟಾರ ಜೀವನವೆಂಬ ವೇತಾಳ  ಅಖಿವೆಂಬ ಶಿಶು ಅದಬ್‌ಂದುದಿಸಿದ 


zo] 
| ದಿವ್ಯಜ್ಞಾನ ಕುಚುಹುಗೊಂಡು ತ್ರಿವಿಧ ಕುಚುಹುಗೆಟ್ಟಿತ್ತು (ಮೋಂಮಾ. ೧೮೬-೬೦೦7; 
| 


ಹೋಟಾರದಲ್ಲಿ ಒಂದು ವೇತಾಳ ಹುಟ್ಟಿತ್ತು (ಮೋಳಿಮಾ. ೨೦೩-೨೫೬). ಹೊಟಾರ: ಹುಟ್ಟಿ 
ಹೊಟಾರದಲ್ಲಿ ಒಂದಾವೆ ಕೋಟಿಮಟ್‌ಯನಿಕ್ಕಿತ್ತು (ಸಕವ.ಕ. ॥, ೬೨೭-೧೭೭೩). 


| 
| (ಆ ಪೊಟ್ಟರೆ?) 
25| ಹೋಟಿ "ಪೋಟಿ ನೋ. 
ಹೋಟಿಗ (ನಾ). ಪೈಪೋಟಿಗೆ ನಿಂತವನು; ಸ್ಪರ್ಧಿಸುವವನು: ಓವೊ! 
ಹೋಟಿಗರಿತ್ತಲಿರ್ಪರೆ ! ಬವರಿಗರ ಬಲ್ಸ್ಬುಳ್ಳರ್‌ ನಿಮಗಮಿಾಗಡೆಯೆಡೆಯಾಯ್ತೇ 
(ರಾಮಾಶ್ಯ. ೧೪೫-೧೦). [ಹೋಟಿ (< ಪೋಟಿ) ಡೆ ಗೃ 
ಹೋಟ್ಮೆ "ಪೋಟೆ,' ನೋ. 
30| ಹೋಟ್ಮೆ (ನಾ). ಹೆಣ್ಣು ಮತ್ತು ಗಂಡು ಇಬ್ಬರ ಲಕ್ಷಣಗಳನ್ನೂ ಹೊಂದಿರುವ 
ವ್ಯಕ್ತಿ; ಉಭಯಲಿಂಗಿ: ನೋಟಬೇಟಗಳಿಂದ ಹೋಟೆ ಸಂಗವು ಲೇಸು (ಸರ್ವಜ್ಞ. ೧೮೦೯). 
ಹೋಟೆಹೋಗು = ಉಭಯಲಿಂಗಿಯೊಂದಿಗೆ ಸಂಬಂಧವನ್ನು ಬೆಳೆಸು: 
ಗೋಟುಹೋಹುದಜ್‌ಂದ ಹೋಟೆಹೋಹುದು ಲೇಸು (ಸರ್ವಜ್ಞ. ೧೮೧೧). 
[ಆ ಸಂ. ಪೋಟಾ। 
ಹೋಟೆಲು "ಹೋಟಲು' ನೋ. 
ಹೋಟ್ಲು 'ಹೋಟಲು' ನೋ. 
ಹೋಡ (ನಾ). ನಾವೆ; ದೋಣಿ: ಬಾಲ, ಹೋಡ, ಪಾಕ, ವತ್ಸ, ಮಂದಾ ಇತ್ಯಾದಿಗಳು 
ಅಜಾದಿಗಳು (ಹೊನುಗ. ೧೦೯). [ಸಂ.] 
ಹೋಡು (ನಾ). ಈಡು; ಜೋಡು; ಸಮಾನ: ""ಹೋಡುಃ ಎ ಹೋಲು'' (ಕಾಶಕ್ಕ. 
40| ೧೦೨); ಹೋಡಿನವ ನಾನಲ್ಲ ಪಡಿಹೊತ್ತಿನ ತೊತ್ತಿನ ದಾಸ (ಎಸ್ತೋಸು. ೬೨-೩); 
ಉರಗನಿಕರಾ ವಾಸುಕೀಗೆ ಹೋಡೆ (ಶ್ರೀಕೃಪಾ. ೧೦೧). [ಆ ಪೋಟಿ] 
ಹೋತ್ಮ "ಪೋಲ್‌ ಪರಾ. 
ಹೋತ್ಕ "ಪೋಂತು' ನೋ. 
ಹೋತ್ಕ (ನಾ). ಹೋಮಕಾಲದಲ್ಲಿ (ದೇವತೆಗಳನ್ನು ಆಹ್ವಾನಿಸಲು) 
ಬಗ್ರೇದವನ್ನು ಪಠಿಸುವ ಯಜ್ಞಪುರೋಹಿತ; ಹೋತೃ: ""ಅಧ್ವರ್ಯಣ, 
ಯಗ್ರೇದಪ್ರಯೋಗಜ್ನನೆ ಹೋತೃ'' 


ತ 

| 
| 
| 
ಜಃ 
| 


45 


ಉದ್ಗಾತಾ, ಹೋತಾ . . . (ಸಿದ್ಧಾಂತಿ. ೨೧೭); 


ಹೋತಕರಿ 


ಯಾಗದಲ್ಲಿ ನಾಲ್ಕು ಯತ್ತಿಕ್ಕುಗಳು ಮುಖ್ಯವಾಗಿರಬೇಕು. ಹೋತನೆಂಬವನು 
ಯಗ್ವೇದವನ್ನು ಹೇಳುತ್ತಾನೆ (ಹಿಂದಸಾ. ೧೬೭). (ಆ ಸಂ. ಹೋತೃ] 
ಹೋತಕರಿ (ನಾ). ಪ್ರಗತಿಪರನಾದವನು; ಏಳಿಗೆಯಾಗುವವನು: ಆ ಮಗಾ 
ಏನು ಹೋತಕರೀ ಅಂತ ಅವಗ ಕೊಡಬೇಕಂತಾರ ನಿಮ್ಮ ತಂಗಿನ್ಗ? (ಸಮಜೀ. ೨೪೭). 
[ಆ-- ಮರಾ. ಹೋತಕರ್‌] 
ಹೋತವ್ಯ (ನಾ). ಯಜ್ಞಕಾಲದಲ್ಲಿ ಅರ್ಪಿಸುವ ಹವಿಸ್ಸು; ಹೋಮದಲ್ಲಿ 
ಅರ್ಪಿಸುವ ತುಪ್ಪ ಮೊದಲಾದ ವಸ್ತು: ಹೋತವ್ಮನುಮಗ್ನಿಯುಮಾ ಹೋತೃವು | 
ಮುದ್ದೇಶ್ಶನಾಗಿಯುಂ ನೀನೆ ಪರಂಚ್ಕೋತಿ (ವಂಕಮ. [ಸಂ.1 
ಹೋತಾರ (ನಾ). ಎ ಹೋತ್ಕ: ದಾತಾರಂ, ದಾತೃ, ಹೋತಾರಂ. ಹೋತೃ | | 
(ಭಾಷಾಭೂ. ೧೦೩); ಆರಾದೇಶಕ್ಕೆ - ಸವಿತಾರ . .. ಹೋತಾರ, ದುಹಿತಾರ (ಶಮದ. 6೪ |10 
ಪ್ರಯೋ); ಯಷಿಗಳ್‌ ಅಧ್ವರ್ಯೂದ್ಲಾತೃ ಹೋತಾರರುಂ ಖಹತ್ತಿಜರುಂ ಸಾಮಾಜಿಕ 
ರುಮಾಗೆಸೆದರ್‌ (ರಾಮಾಶ್ವ. ೪೬-೨೬). (ಸಂ. ಹೋತೃ) 
ಹೋತ್ಕು “ಪೋಲ್‌,' ಪರಾ. 
ಹೋತು "ಪೋಂತು' ನೋ. 
ಹೋತುದಲ್‌ಹಿ (ನಾ). (ಹೋತವನ್ನು ಕತ್ತರಿಸುವಂತೆ) ತುಂಡುತುಂಡಾಗಿ |1s 
ತರಿಯುವವನು: ಹೊಳ್ಳುವಾತಿನ ಹೋತುದಜ್‌ಹಿ[ವಾಠಾಂ. ಹೇತುದರುಹಿ!ಗಳಿವರು 
ಪಾಧ್ಮರು ನಾವು ಸೂಳೆಯರು (ಕುವ್ಕಾಕ. ೨೨-೨೫). 
[ಹೋತ್ಕು (ಆ ಪೋಂತು) *- ತಜ್‌ಹ 1 - ಇ] 
ಹೋತೃ (ನಾ). ೧. ಹೋಮದ್ರವೃವನ್ನು ಅರ್ಪಿಸುವವನು; ಹವಿಸ್ಸನ್ನು 
ನೀಡುವವನು. ೨. ಹೋಮಕಾಲದಲ್ಲಿ (ದೇವತೆಗಳನ್ನು ಆಹ್ವಾನಿಸಲು) 
ಯಗ್ವೇದವನ್ನು ಪಠಿಸುವ ಯಜ್ಞಪುರೋಹಿತ; ಯತ್ತಿಕ್ಕುಗಳಲ್ಲಿ ಒಬ್ಬ: 
ಹೋತ ಜಮದಗ್ಗಾ ದಿಗಳಪ್ಪ ಷಹೋಡಶತಿಣ್ವಜರ್ಕಳಿಂ ಬೇಳಲ್ವೇಟ್ಲು ಧರ್ಮಪುತ್ರಂ ಸಪತ್ನಿ 
ಯಜಮಾನನಾಗಿರ್ದಾಗಳ್‌ (ಪಂಪಭಾ. ೬-೩೩ ವ); ಹೋತೃವೆ ನಾನಧ್ವರಿಯಯ್‌ ಭ್ರಾತೃವೆ 
ನೀನು (ಕಾವ್ಮಾವ. ೧೭೭); ಕರೆಸಿದರು ಯತ್ತಿಕ್ಕುಗಳನಧ್ವರಿಯನಾದನು ಯಾಜ್ಞವಲ್ಕ ನು 
ವರಸುಮಿತ್ರಾಂಗಿರಸರುಗಳುದ್ಲಾತೃಹೋತೃಗಳು (ಕುವ್ಮಾಸ. ೭-೨೩). (ಸಂ. 
ಹೋತ್ರ (ನಾ). ೧. ಯಜ್ಞದಲ್ಲಿ ಅಗ್ನಿಗೆ ಅರ್ಪಿಸುವ ತುಪ್ಪ ಮೊದಲಾದುವು; | । 
ಹವಿಸ್ಸು; ಹೋಮದ್ರವ್ಯ. ೨. ಹೋಮ; ಯಜ್ಞ: ಗೋತ್ರ ಹೋತ್ರವು ನಮ್ಮ | | 
ಗೋವಿಂದ ಪುಣ್ಯಕ್ಷೇತ್ರಯಾತ್ರೆಗಳೆಲ್ಲ ಗೊವಿಂದ (ಶರಚ. ೭೬). "ಅಗ್ನಿಹೋತ್ರ' ಪರಾ. | 
[ಸಂ.) | 
ಹೋತ್ರಿ (ನಾ). ಹೋಮಕಾಲದಲ್ಲಿ ಹವಿಸ್ಸನ್ನು ಅರ್ಪಿಸುವ ಯಜ್ಞ [3, 
ಪುರೋಹಿತ: "ಅಗ್ನಿಹೋತ್ರಿ' ಪರಾ. ಸಂ. ಹೋತ್ರಿನ್‌) | | 
ಹೋಪುರೆ (ಅ). ಹೊಗಳಿಕೆಯನ್ನು ಸೂಚಿಸುವ ಒಂದು ಅವ್ಯಯ": ಸಂತುಪ್ಪ | | 
ರಾದರೆಲ್ಲರು ಮಂತ್ರಿ ಮಿತ್ರರೋರಂತೆ ಹೋಪುರೆ ಸ್ವಾಮಿಯೆಂದು ಮುಂತೆ ನಿವಾಳಿಯಿಟ್ಟಡಿ 
ಗೆಅಗಿದರು (ಭರಚ. ೬೦-೬೮). “ಪುರ್ಮೆ' ಪರಾ. | 
ಹೋಬಳಿ, “ಪೋಬಟ್‌' ನೋ. | 
ಹೋಬಳ್ಳಿ, ಹೋಬ್ಳಿ (ನಾ). (ಕೆಲವು ಹಳ್ಳಿಗಳನ್ನು ಹೊಂದಿರುವ) | 
ತಾಲ್ಲೂಕಿನ ಒಂದು ಮುಖ್ಯ ಉಪವಿಭಾಗ ,- ಕೇಂದ್ರ ಕಾರ್ಯಸ್ಥಾನ , ಸ 
| 
೨ 
| 


೯-೧೫). 


20 


| 


25 


| 
| 
35| 
ಆಡಳಿತಘಟಕ : ಲಕುಮರಸನಾಯಕ್ಕನ ಮಳಿಗೆಯ ಹೋಬಳಿಗೆ ಸಲುವ ಆ ಮಳಿಗೆಯ | 
ಹಿಂದಣ ಗದ್ದೆ ಸ್ಥಳ (ಸೌಇಇ. 1೪, ೨೪೫-೨೪; 1541); ಕೊಪ್ಪದ ಹೋಬಳಿ ಸರಕಾರ . 
ಬರಸಿ ಕಳುಹಿಸ್ತ ನಿರೂಪ (ಎಕ. ೪1, ಕೊಪ್ಪ. ೪೮-೨೨; 1811); ಇವಳು ಲಿಂಗರಾಜನ ಕಾಲದಿಂದ 
ಈ ಹೋಬಳಿಯ ಯಜಮಾನತಿ (ಚಕರಾ. ೧೦೯). ಹೋಬ: (ರೈಸ್‌ಗೆ. ॥, ೫೪೯). 
(ಜೇ. ॥ ತಮಿ. ಓಮೃಟ್ಟೆ ಇ ರಕ್ಷಣೆ, ರಕ್ಷಣೆಯ ಸ್ಥಳ; ಮಲ. ಹೋಬಳಿ) | 
ಹೋಬಳಿದಾರ (ನಾ). ಹೋಬಳಿಯ ಅಧಿಕಾರಿ: ಕಳ್ಳರು ಮುಂತಾದ ತುಂಟಜನರು | 
ಗಳಿಗೆ ಅವಕಾಶವಿಲ್ಲದಂತೆ ಠಾಣೆದಾರ ಹೋಬಳಿದಾರ ಓಲೆಕಾರ ಮುಂತಾದ ಜನರನ್ನೂ | | 
ನೇಮಿಸಿ . . . ಧರ್ಮದಿಂದ ರಾಜ್ಕಪರಿಪಾಲನೆಯಂ ಮಾಡುತ್ತಿದ್ದರು (ಮಹಾವಂ. ೬, ೪೫). 
[ಹೋಬಳಿ 3- - ದಾರ) 


40 


45 


೯೦೧೦ 


| ಹೋಮಾತು (ನಾ). ""ಆಗದ ಮಾತು'' 


ಹೋಮಿಸು 


| ಹೋಬ್ಬಿ "ಹೋಬಳ್ಳಿ' ನೋ. 


ಹೋಮ (ನಾ). ೧. (ದೇವತೆಗಳ ಪ್ರೀತ್ಯರ್ಥವಾಗಿ) ಮಂತ್ರಪೂರ್ವಕವಾಗಿ 
ಅಗ್ನಿಯಲ್ಲಿ ತುಪ್ಪ ಮುಂತಾದ ಹವಿಸ್ಸು ಹಾಗೂ ಸಮಿತ್ತುಗಳನ್ನು 
ಅರ್ಪಣೆಮಾಡುವುದು; ಯಜ್ಞ: ಯಾಗ: ಹೋಮದ ನೆವದಲ್ಲಿ ಹೋತನ ತಿಂಬ 
ಅನಾಮಿಕರೊಡನಾಡಿ ಗೆಲುವುದೇನು (ಬಸವ. ೫೭೮); ಹೋಮದ ಧೂಮಲೇಖೆ 
ನೆಗೆಯುತ್ತಿರೆ (ಮಹಾನೇ. ೩-೧೦೩). ಪಿ. (ತುಪ್ಪ ಮೊದಲಾದ); ಹೋಮದ್ರವ್ಮ; 
ಹವಿಸ್ಸು. ೩. ಬಲಿ; ಆಹುತಿ: ಒಬ್ಬ ನಾಯಕನ ಸಹನೆಯೇ ಮೊದಲಾದ ಸಾತ್ರಿಕ 
ಗುಣ ಜನಾಂಗವೊಂದರ ದಾರುಣಹೋಮವನ್ನು ನಿವಾರಿಸಬಹುದು (ಶಿಕ್ಷದ. ೬೪೪). 
"ಹೋಮಂಗೊಳ್‌' ಪರಾ. (೫0.1 

ಹೋಮಂಗೊಳ್‌ (ಕ್ರಿ). ಆಹುತಿಯಾಗಿ ಹೊಂದು; ಬಲಿಯಾಗಿ ಪಡೆ: ರಾಮನಂ 
ರಣಕೆ ಹೋಮಂಗೊಳೆವದು ದಿಟಂ ನಾಳಿನ ಮಹೋಗ್ರಸಂಗ್ರಾಮಯಜ್ಞದಲಿ! 
(ಶ್ರೀರಾಮಾ. ೭೧೦-೨೭). [ಹೋಮ 4 ಕೊಳ್‌] 

ಹೋಮಕುಂಡ (ನಾ). ಯಜ್ಞ"ಯಾಗಾದಿಗಳಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪಿಸಲು 
ನೆಲದಲ್ಲಿ ಮಾಡಿದ ಕುಳಿ; ಹೋಮಕಾರ್ಯಕ್ಕಾಗಿ ಭೂಮಿಯಲ್ಲಿ ನಿರ್ಮಿಸಿದ 
ತಗ್ಗು; ಅಗ್ನಿಕುಂಡ: ಹೋಮಕುಂಡದಲ್ಲಿ ಧಗಧಗಿಸುವ ಜ್ಞಾಲಾಮಾಲೆಗಳೊಳ್‌ 

- ಧೃಷ್ಟದ್ಕುಮ್ನನೆಂಬ ಮಗನುಮಂ . . . ಪಡೆದಂ (ಪಂಪಭಾ. ೩-೩೨ ವ). (ಸಂ.) 

ಹೋಮದ್ರವ್ಯ (ನಾ). ಯಜ್ಞದಲ್ಲಿ ಅಗ್ನಿಗೆ ಆಹುತಿ ಕೊಡುವ ಹಾಲು, ತುಪ್ಪ 

ಮೊದಲಾದ ವಸ್ತು; ಹವಿಸ್ಸು: ""ಬರ್ಹಿಸ್‌ - ಹೋಮದ್ರವ್ಕಂ'' (ಕಾಶಕೃ. ೬೭). 
[ಸಂ.) 


ಹೋಮಧೇನು (ನಾ). ಯಜ್ಞಕಾರ್ಯಗಳಿಗಾಗಿ ಮಾತ್ರ ಉಪಯೋಗಿಸುವ 


ಹಾಲಿಗಾಗಿ ಸಾಕಿರುವ ಹಸು; ಹೋಮಸಾಧನವಾದ ಹಸು: ""ಹೋಮ 
(ಪಾತಾಂ. ಹೆಮ್ಮ]ಧೇನು ಮಾಹೇಯಿಯೆಂಬುದು'' (ಹಲಾಯು. ೪೫-೧೧೩); ಹೋಮ 
ಧೇನುವಿನೊಡನೆ ಕೂಡಿದ ಹೋಮಶಾಲೆಯ ಹೊಸಲು . . . ಶೋಭಿಸುತ್ತಿರುವುದು 
(ಶಾಕುಂತ. ೬೩-೧೫). ([ಸಂ.) 

ಹೋಮಾಗ್ನಿ (ನಾ). ೧. ಯಜ್ಞ ಯಾಗಾದಿಗಳನ್ನು ನೆರವೇರಿಸಲು 
ಸಿದ್ಧಪಡಿಸಿದ ಬೆಂಕಿ: ಹೋಮಾಗ್ನಿಯೊಳ್‌ ಪುಟ್ಟಿದೊಂದು ದಿವೃಚಾಪಮುಂ 
(ವಂಪಭಾ. ೩-೩೨ ವ). ವ. (ಆಲಂ) ಉಜ್ವಲಿಸುವ ಸ್ಫುರಣೆ: ಪ್ರತಿಭೆಯ 
ಹೋಮಾಗ್ನಿಯ ಮೇಲೆ ಕವಿಮನ ತಾನುರಿದೇಳೆ . . . ಸ್ಪಂದಿಸುತಿದೆ ಭಾವಜ್ಪಾಲೆ ! 
(ಪಕ್ಷಿಕಾ. ೨೪-೯). [ಸಂ.) 

(ಅವಚಂ. ಕೋಶ): ಆ ಮಾತು ಈ ಮಾತು 
ಹೋಮಾತೆಲ್ಲವು ನೆರೆದುಹೋಯಿತ್ತಲ್ಲಾ (ಅವಚಂ. ೩೧-೧೩೩). (ಹೋ 3- ಮಾತು i 

ಹೋಮಾನಲ (ನಾ). ಎ ಹೋಮಾಗ್ನಿ ೧: ಸುಳಿದರಾ ದಂಪತಿಗಳುರುಮಂಜುಳದ 
ಮಣಿವೇದಿಕೆಗೆ ಹೋಮಾನಲನ ಬಲವಂದೆಡಕೆ ಸಾರಿದರವರ ಪತ್ನಿಯರು (ತೂಂರಾ. 
೧-೧೬-೪೭). ([ಸಂ.) 

ಹೋಮಿಯೋಪತಿ (ನಾ). [ವೈದ್ಧಶಾ। ನಿಜವ ಒಂದು ರೋಗದ 
ಚಿಕಿತ್ಸೆಯಲ್ಲಿ, ಯಾವ ಔಷಧವಸ್ತುವನ್ನು ಆರೋಗ್ಯವಾಗಿರುವವನಿಗೆ ಕೊಟ್ಟರೆ 
ಆತನಲ್ಲಿ ಆ ರೋಗಮ ಕಂಡುಬರುವುದೋ ಅದೇ ಔಷಧವನ್ನು 
ಅತ್ಕಲ್ಪಪ್ರಮಾಣದಲ್ಲಿ ಆ ನಿರ್ದಿಷ್ಟ ರೋಗವಿರುವವನಿಗೆ ಕೊಟ್ಟು ಚಿಕಿತ್ಸೆ 
ಮಾಡುವ ಒಂದು ಬಗೆಯ ವೈದ್ಯಪದ್ಧತಿ: ಅಲೋಪತಿ . .. ಹೋಮಿಯೋಪತಿ 

. ಯುನಾನಿ... ಇದು ತಿನ್ನಬೇಡಿ. . . ಅದು ತಿನ್ನಬೇಡಿ (ಏಳಜೀ. ೫೧). 
{<— ಇಂ. Homoeopathy] 

ಹೋಮಿಸು (ಕ್ರಿ). ೧. ಯಜ್ಞಕಾಲದಲ್ಲಿ ಹವಿಸ್ಸನ್ನು ಮಂತ್ರಪೂರ್ವಕವಾಗಿ 
ಅರ್ಪಣೆ ಮಾಡು; ಹೋಮ ಮಾಡು: ಭೂಮಿಸುರರೀತನ ನಿದೇಶವ ನೇಮದಲಿ 
ಕೈಕೊಳ್ಳದಾವನು ಹೋಮಿಸುವನಾ ದ್ವಿಜನ ಹೋಮವು ಹೋಮವಲ್ಲ (ಸಂಭವ. 

೨೫-೫೪); ಇಂದ್ರನನು ಕೊಲುವ ಪುತ್ರನನು ಬೇಡಿದನು ಮಾರಣಕೃತ್ಕದಲಿ ಹೋಮಿಸಲು 

ಭುಗಿಭುಗಿಸುತ್ತ ಜನಿಸಿದನೊಬ್ಬ ಸುತನಾ ಕುಂಡವನು ಬಗಿದು (ನಿಭಾಗ. ೬-೯-೭). 


ಹೋಯಿ 


೨. (ಆಲಂ) ಬಲಿಕೊಡು; ಆಹುತಿಮಾಡು: ಆ ಮಹಾಸಮ್ಮೋಹನಾಸ್ತ್ರವ 
ನೇಮಿಸಿಯೆ ಕಲಿಭೀಷ್ಮ ಭಾರ್ಗವ ರಾಮಚಂದ್ರಂಗಾಗ ಬಾರ್ಗವನದಕೆ ನಾಭಿಯನು 
ಹೋಮಿಸಿದಂ (ಸಂಭಪ. ೧೩-೪೮); ಬಹುಸಂಶಯವು ನಿರ್ವಾಮವಾಗಲಿ ಜನ್ಮ ಬರೆ 
ಮರಣಾದಿಗಳು ಸಹಿತ ಹೋಮಿಸುವೆ ಜ್ಞಾನಾಗ್ನಿಯಲಿ (ಜ್ಞಾನಸಿಂ. ೧೩-೨); 
ನಿನ್ನನ್ನು ಹೋಮಿಸಿದರೌ ಕುಸುಮಸುಕುಮಾರಕುವರಿಯೇ ಕಾಮಾಗ್ನಿಹೋತ್ರದಲ್ಲಿ 


(ಕೃಷ್ಣಾಕು. ೧೧-೧೪). ೩. ಆಹುತಿ ತೆಗೆದುಕೊಳ್ಳು; ಬಲಿ ತೆಗೆದುಕೊಳ್ಳು: ನನ್ನನ್ನು . 


ನೀನು ಹೀಗೆಯೇ ತಿರಸ್ಕರಿಸಿದರೆ ನಿನ್ನ ಜೀವನವನ್ನೇ ನಾನು ಹೋಮಿಸಬಲ್ಲೆ (ಸಮಜೀ. 
೨೬೫); ಅವನ ಕೈಯಲಿದೆ ಅಂಗೈಹುಣ್ಣು ,-- ಅವನ ಬಾಳನೇ ಹೋಮಿಸಿದ ಒಗಟ, 
ದೈವ ತೊಡಿಸಿರುವ ಮುಳ್ಳಿನ ಮುಕುಟ (ಚಂತನ. ೭೪-೭). [ಹೋಮ 4 - ಇಸು) 

ಹೋಯಿ (ಅ). (ಮಕ್ಕಳನ್ನು ಮಲಗಿಸಲು) ಜೋಗುಳ ಹಾಡುವಾಗ ಬಳಸುವ 
ಒಂದು ಮಾತು: ಹೋಯಿ ಹೋಯಿ ಹಸುಳೆ ಮುದ್ದು . . . ಹೋಯಿ ಹೋಯಿ 
ಶ್ರೀಪ್ರಸನ್ವೆಂಕಟ ದೊರೆಯೆ (ಪ್ರಸಭಾ. ೪-೪). "ಜೋ' ಪರಾ. 

ಹೋರ್‌, "ಪೋರ್‌,' ನೋ. 

ಹೋರ್ಕ್‌ 'ಪೋರ್ಕ್‌” ನೋ. 

ಹೋರಟೆ "ಪೋರಟೆ' ನೋ. 

ಹೋರಟೆಗುಟ್ಟು (ಕ್ರಿ). ೧. ಘರ್ಷಣೆಯಾಗು; ತಾಕಲಾಡು: ಹೊಸ ನೋಟಂ 
ಹೋರಟೆಗುಟ್ಟಿ ತೈತಿಕ್ಕಿ ತಳರದೆ ತಂತಮ್ಮೊಳಪೊಕ್ಕ ರೂಪು ಮಗುಳಲಾಅದೆ ನಟ್ಟು. 
ನೋಡುತ್ತಿರಲ್‌ (ನಂಬರ. ೧೨-೫೩). ೨. ಪ್ರಯಾಸಪಡು; ಶ್ರಮಪಡು: ಹುಲುವೊದ 
ಅುಗಳೊಳಗಲಕೆ ಹರಿದು ಹೋರಟೆಗುಟ್ಟಿದನು ಹೊಮ್ಮರೆಯ ಬೆನ್ನಿನಲಿ (ತೊರರಾ. 
೩-೮-೫೬). [ಹೋರಟೆ (ಆ ಪೋರಟೆ) + ಕುಟ್ಟು] 

ಹೋರಟೆಗೊಳ್‌, ಹೋರಟೆಗೊಳ್ಳು (ಕ್ರಿ). ಹೋರಾಡು; ಕಲಹಮಾಡು: ಮಕ್ಕಳ 
ಮದುವೆಯ ಚಿಕ್ಕಲ್ಲಿ ಮಾಡಿದಡೆ ಯೌವನ ತೋಲ್‌ ಆ ವಿಷಯಕ್ಕೆ ಹೊಕ್ಕು ಹೋರಟೆ 
ಗೊಂಬುದ ಮಣಿದಡೆ ಇಷ್ಟವ ಮಲ್‌ಯಬೇಕು (ಮೋಳಿಮಾ. ೮೧-೩೧೯); ನೀನಾ ವಿಧಿಯ 
ಪರಿಗಳಲಿ ಹೊಕ್ಕು ಹೋರಟೆಗೊಂಡು ಕಾಮದಲುಕ್ಕಿ ಬಳಿಕಿನ್ನೇನ ಕೃಪೆಯನು ಲೆಕ್ಕಿಸಲು 
ಕೈಸಾರಬಲ್ಲುದೆ (ಪ್ರಭುಲೀ. ೭-೬೫). ಹೋರಟೆಗೊಳ್ಳು: ಮುನಿದೊಡೆ ತಿದ್ದಬಲ್ಲತಿ 
ರಸಿಕನೊಳು ಹೊದ್ದಿ ಹೋರಟೆಗೊಳ್ಳದವಳಿಗೆ ಲಾವಣ್ಮವಿದ್ದೇನು ಫಲ (ಕುರಾಸಾಂ. 

[ಹೋರಟೆ («ಆ ಪೋರಟೆ) 4 ಕೊಳ್‌; 

ಹೋರಟೆಗೊಳ್ಳು "ಹೋರಟೆಗೊಳ್‌' ನೋ. 

ಹೋರಾಟ "ಪೋರಾಟ' ನೋ. 

ಹೋರಾಟಗೆಯ್‌ (ಕ್ರಿ). ಹೋರಾಡು; ಸೆಣಸು : ಕುರಿಯ ಹಿಂಡಿನಲ್ಲಿ ಮೇಷಗಳಾಗಿ 
ಜನಿಸಿ ಬಲ್ಲಿದವಾಗಿ ಬೆಳೆದು ತಂತಮ್ಮೊಳು ನಿಲ್ಲದೆ ಹೋರಾಟಗೆಯ್ಲು (ನೇಮಿಸಂ. 
೭-೨೦). (ಹೋರಾಟ (ಆ ಪೋರಾಟ) 3- ಕೆಯ್‌,) 

ಹೋರಾಟಗೊಳ್‌ (ಕ್ರಿ). ಹೆಣಗಾಡು; ಒದ್ದಾಡು: ರುದ್ರನ ದೇವರೆಂದಾರಾಧಿಸಿ 
ಶಿಲೆಯೊಳಗೆ ಹೋರಾಟಗೊಂಡು ಕೆಟ್ಟರಲ್ಲಾ ಭಕ್ತಜನಂಗಳು (ಮೋಳಿಮಾ. ೧೦೪-೪೧೬). 

[ಹೋರಾಟ («ಆ ಪೋರಾಟ) 4 ಕೊಳ್‌) 

ಹೋರಾಡು (ಕ್ರಿ). ಸೆಣಸು; ಹೋರಾಟ ಮಾಡು: ಕಾಲದೊಡನೆ ಸ್ಪರ್ಧೆ ಕಟ್ಟಿ, 
ಅದರೊಡನೆ ಹೋರಾಡಿ . . . ನಾಡಿನ ಪ್ರಗತಿಕಾರ್ಯಗಳು ನಡೆಯುತ್ತಿವೆ (ಹಣಪ್ರ. ೪, 
ಮುನ್ನುಡಿ); ಸಾವು ಬರುವದು ಎಲ್ಲರಿಗೂ ಸಮನಾಗಿ ಸಂಧ್ಕಾರಾಗದಿ ಜೀವ ಹೋರಾಡು 
ವದು ತನ್ನಯ ಗುರಿಯ ಮುಟ್ಟುವ ಜಾವದಿ (ನಲಮು. ೫೨-೨೨). 

ಲ [ಹೋರ್‌, (« ಪೋರ್‌) 3- ಆಡು; 

ಹೋರಾಯಂತ್ರ (ನಾ). ಸಮಯವನ್ನು ಸೂಚಿಸುವ ಒಂದು ಬಗೆಯ ಯಂತ್ರ; 
ಗಡಿಯಾರ : ಎದುರಿಗಿದ್ದ ಹೋರಾಯಂತ್ರವು ಫಲಹಾರದ ಸಮಯವನ್ನು ಸೂಚಿಸಿದ್ದ 
ರಿಂದ ಎಲ್ಲರೂ ಕೂಡಿಕೊಂಡು ಆನಂದದಿಂದ ಫಲಹಾರ ಮಾಡಿದರು (ದೇವೀಪ್ರ. ೧೮೩). 

[ಸಂ.] 

ಹೋರಾಶಾಸ್ತ್ರ (ನಾ). [ಜ್ಯೋತಿ] ಗ್ರಹ, ನಕ್ಷತ್ರಗಳ ಚಲನೆ, ಅವುಗಳ ಸ್ಥಾನ, 

ಅವುಗಳಿಂದುಂಟಾಗುವ ಫಲ ಇತ್ಯಾದಿಗಳನ್ನು ತಿಳಿಸುವ ಶಾಸ್ತ್ರ; 


೨೨-೨೬). 


೯೦೧೧ 


ದ 
೦ 


15 


25 


45 


ಹೋರೆ 


| ಜ್ಕೋತಿಶ್ಶಾಸ್ತ್ರ: ಹೋರಾಶಾಸ್ತ್ರ ಸರ್ವಜ್ಞಕಂ ನಯಯುಕ್ತಂ . . . ಪುಸ್ತಕಗಚ್ಛ 
ಪೂರ್ಣತಿಳಕಂ ಶ್ರೀಕೊಂಡಕುಂದಾನ್ವಯಂ (ಬಾಧಪು. ೧-೪೫). [ಸಂ.) 

ಹೋರಾಹೋರಿ (ನಾ). ರಭಸ; ವೇಗ: ಹೋರಾಹೋರಿಯಲಿ ಬಲಸಹಿತ ಬಂದು 
ಕುಠಾರ ಸೆಣಸಿದನು (ಉತ್ತರಾ. ೧೧-೫೮). ' 

(ಆ ಪೋರ್‌, .! ತೆಲು. ಹೋರಾಹೋರಿ ಎ ಜಗಳ] 

ಹೋರಾಳು "ಪೋರಾಳ್‌' ನೋ. 

ಹೋರಿ "ಪೋರ್ಮಿ' ನೋ. 

ಹೋರಿಕ (ನಾ). ಜ್ಯೋತಿಷಿ: ಹೋರಿಕ - ಹೋರಿಗೆ (ಶಮದ. ೨೫೫ ಪ್ರಯೋ). (ಸಂ.] 

ಹೋರಿಕೆ (ನಾ). ಹೋರಾಟ; ಯುದ್ಧ : ಅಕಟ ನೀನೇಕಾಂಗದಲಿ ಹೋರಿಕೆ [ಪಾಠಾಂ. 
ವಾರುವ, :ಬಾಳಿಕೆ]ಗೆ ಬಂದೈ ಗರುವ ಗುರುಸುತ ಭೋಜ ಗೌತಮರು ಸಕಲಬಲ 
ನುಗ್ಗಾಯ್ತೆ (ಕುವ್ಮಾಗ. ೧-೬೪). "ಪೋರ್ಕೆ' ಪರಾ. 

[ಹೋರ್‌, (ಆ ಪೋರ್‌,) 4 - ಇಕೆ] 
ಹೋರಿಗ್ಮ (ನಾ). - ಹೋರಿಕ: ಹೋರಿಕ - ಹೋರಿಗ (ಶಮದ. ೨೫೫ ಪ್ರಯೋ). 
[€: ಹೋರಿಕ] 

ಹೋರಿಗ್ಮ (ನಾ). ಆಳು; ಕಿಂಕರ: ಕೌಸಲೆಯ ಚರಣದೊಳ್‌ ತಲೆಯಿಕ್ಕಿ ಹೋರಿಗಂ 

ತಾನಾಗುತನಿಬರಂ ಬೆರಸಿ ಬನಕಿಂದೆ ನಡೆದಂ ಭರತನು (ಪರಶು. ೨-೨೮). 
[ಹೋರೆ 4 - ಇಗ) 

ಹೋರಿಗೋಡು (ನಾ). ಗಂಡು ಜಿಂಕೆಯ ಕೊಂಬು: ಏಣಶಾಬಮಂ ಪುಟ್ಟ 
ತೋಳಿಂದಪ್ಪಿ ಸುತ್ತಿ ಪೊತ್ತದರ ತಾಯ್‌ ಹೋರಿಗೋಡುಗಳಿಂದೆ ಮೆಯ್ಕ ಕಂಡೂತಿಯಂ 
ತೀರ್ಚಿಕೊಳುತಿರ್ಪ ತಾಣಕೆ ನಡೆದು (ಶ್ರೀರಾಮಾ. ೧೩೨-೧೯೪). 

[ಹೋರಿ (ಆ ಪೋರಿ) 4 ಕೋಡು) 

ಹೋರಿಮಿಗ (ನಾ). ಗಂಡು ಜಿಂಕೆ; ಸಾರಂಗ: ಬಿಡುಗಣ್ಣಾಗಿ ನೋಡುತ್ತಿದ್ದಂತೆಯೆ 
ಒಂದು ಹೋರಿಮಿಗ ಮರಗಳ ಸಂದಿ ಹಳುವಿನಲ್ಲಿ ಕವಣೆಕಲ್ಲೆಸೆದಂತೆ ಹಾರಿ ಬಂದು 
. . - ಕಣ್ಮರೆಯಾಯಿತು (ಮಲೆಮ. ೭೬). [ಹೋರಿ (« ಪೋರಿ) 3- ಮಿಗ] 

ಹೋರಿಯಡೆ (ನಾ). ಗೋಮಯ; ಸಗಣಿ: ""ಹೋರಿಯಡೆಯೆಂದೆನಲ್ಕಆೌ 
ಗೋಮಯವದೆಂದು'' (ಶಬ್ದಮಂ. ೩೪). (ಹೋರಿ (ಎ ಪೋರ್ಕಿ) 1 ಅಡ್ಕೆ! 

ಹೋರಿಸು "ಪೋರಿಸು' ನೋ. 

ಹೋರು, "ಪೋರ್‌,' ನೋ. 

ಹೋರ್ಕು "ಪೋರ್ಕ್‌' ನೋ. 

ಹೋರ್ಕು "ಪೋರ್ಕ್‌' ನೋ. 

ಹೋರುಗಳಿ (ಕ್ರಿ). ತೂತು ಮಾಡು; ರಂಧ್ರ ಕೊರೆ: ಕೂರಲಗು ಸೀಸಕವ ಕವಚವ 
ಹೋರುಗಳೆದವು (ಕುವ್ಮಾಶ. ೩-೩೮). [ಹೋರ್ಕು (ಆ ಪೋರ್ಕ್‌) *- ಕಳ್ಳ) 

ಹೋರುಗೆಡವು (ಕ್ರಿ). ನ ಹೋರುಗಳೆ: ತನ್ನ ಮಹಾಧನುವಿಗೆ ವಚ್ರಾಸ್ತ್ಯವನ್ನು 
ಹೂಡಿ ಹೊಡೆದು ನೆಲವನ್ನು ಹೋರುಗೆಡವಿದ (ಬದುರೆ. ೧೦೬). 

[ಹೋರ್ಕು (ಆ ಪೋರ್ಕ್‌) 4 ಕೆಡವು (< ಕೆಡಪು)] 

ಹೋರೆ, (ನಾ). ೧. [ಜ್ಕೋತಿ] ಮೇಷ, ವೃಷಭ ಮುಂತಾದ (ಹನ್ನೆರಡು) 
ರಾಶಿಗಳ ಉದಯ ; ಲಗ್ನ: ತಿಥಿ ವಾರ ನಕ್ಷತ್ರಯೋಗ ಕರಣ ಹೋರೆಗಳನಾರೈದು 
ನಿಶ್ಚಯಿಸಲು (ಸಾಂದಪು. ೩-೩೯). ೨. ಲಗ್ನದ ಅರ್ಧಭಾಗ; ಲಗ್ನದ ಎರಡನೆಯ 
ಒಂದು ಭಾಗ: ಗೃಹಮೆರಡು ಹೋರೆ ಸಮದಾದಿ ಹೋರೆಗುಡುನಾಥನಿತರ ಹೋರೆಗೆ 
ಪಂಕೇರುಹಮಿತ್ರನಸಮಗೃಹದಾದಿ ಹೋರೆ!ಗಿನನಿತರ ಹೋರೆ) ಗುರುಪತಿಯಧಿಪಂ 
(ಜಾತತಿ.೧-೨೮); ಮಾಸದ ಬಹುಳ ತದಿಗೆಯ ಕರ್ಕಾಟಕಲಗ್ನಾ ಶಶಿ ಹೋರೆ ವೇಳೆಯದಿ 
ಈ ಸೇವ್ಶ ವರ್ಧಮಾನೇಶಚರಿತ್ರನಿವಾಸ ಮತೃತಿ ನೆಲೆಯಾಯ್ತು (ವರ್ಧಚ. ೧೨-೧೫೫). 
೩. ಅಹೋರಾತ್ರಿಯ ಇಪ್ಪತ್ತನಾಲ್ಕನೆಯ ಒಂದು ಭಾಗ; ಎರಡೂವರೆ 
ಘಳಿಗೆಯಷ್ಟು ಕಾಲ; ಒಂದು ಘಂಟೆ, - ತಾಸು. ೪. ಜ್ಯೋತಿಶ್ಕಾಸ್ತ್ರದ ಗಣಿತ, 
ಹೋರೆ, ಸಂಹಿತೆ ಎಂಬ ಮೂರು ಭಾಗಗಳಲ್ಲಿ ಒಂದು; ಫಲಭಾಗವನ್ನು 
ಹೇಳುವ ವಿಭಾಗ; ಹೋರಾಶಾಸ್ತ್ರ: ಪಾದಚ್ಛಾಯೆಯನಿಟ್ಟು ಜೋಯಿಸದ 


ಹೋರೆ 
2 


ಭಪ್ರಾಯಂಗಳಿಂ ಹೋರೆಯಿಂದೋದಿಂ . . . ಭೋಂಕನೆ ಪೇಟ್ಟ ಜೋಯಿಸಮದಾರ್ಗಂ 
ಮರ್ತೃರೊಳ್‌ ದುರ್ಲಭಂ (ಸುಕುಮಾ. ೩-೨೦); ನ್ಯಾಯ ವೈಶೇಷಿಕ... ಹೋರಾ... 
ಧರ್ಮವೇದಾಂತಸಿದ್ದಾಂತಗಳಲ್ಲಿ ಪ್ರಮಾಣ ಪ್ರಮೇಯೋಪನ್ಮಾಸದೃಷ್ಟಾಂತ 
ಸಮನ್ವಯಾದಿಸದ್ಳುಕ್ತಿನಿರೂಪಕರಾದ ವಾದಿಗಳಿಂ (ಎವೇಕ. ೨೨೬). (ಸಂ. ಹೋರಾ) 

ಹೋರೆ (ನಾ). ೧. ಉದ್ಯೋಗ; ಕಸುಬು: ದನಕಾರಿಕೆಯೇ ಒಮ್ಮೆ ಮನುಷ್ಯ 
ಸಮಾಜದ ಮುಖ್ಯ ಹೋರೆಯಾಗಿತ್ತು (ಕರ್ಣಾಪೂ. ೩); ಕಳ್ಳತನವೇ ಅವನ ಹೆಸರಾದ 
ಹೋರೆಯು (ಕಳ್ಳಕಾ. ೨೨). ೨. ಕೆಲಸ; ದುಡಿತ; ದುಡಿಮೆ: ಹೊಲದ ಹೋರೆಯನ್ನು 
ಮುಗಿಯಿಸಿ ದೀಪ ಹಚ್ಚುವ ಹೊತ್ತಿಗೆ . . . ಮನೆಯನ್ನು ಸೇರಿದನು (ಮೊಪಾಸಾ. ೮); 
ಒಕ್ಕುವುದು ಮೊದಲಾದ ಒಕ್ಕಲತನದ ಹೋರೆಗಳಲ್ಲಿ ಗಂಡು ಹೆಣ್ಣು ಕೂಡಿಯೇ 
ದುಡಿಯಬೇಕಾಗುವುದು (ಕನ್ನಡಾ. ೧೧೫). ೩. ಕ್ರಿಯೆ; ವ್ಯವಹಾರ; ಚಟುವಟಿಕೆ: 
ಆರು ಬಲ್ಲರು ನಾರಿಯರಂತರಂಗದ ಹೋರೆಯನು (ಕುರಾಸಾಂ. ೩೨-೯೨). [1] 

ಹೋರೆಗ (ನಾ). ಹೋರಾಶಾಸ್ತ್ರವನ್ನು ಬಲ್ಲವನು; ಜ್ಯೋತಿಷಿ: ಹೋರೆಗರ 
ಹೊಳ್ಳೀಲಿತ ಜೋಯಿಸರಾರುಭಟೆಗಳ ಬಿಂಕ (ಕುವ್ಮಾಆ. ೧೩-೫). [ಹೋರೆ +- ಗೃ] 

ಹೋರ್ಕೆ "ಪೋರ್ಕೆ' ನೋ. 

ಹೋಲ್‌ "ಪೋಲ್‌,' ನೋ 

ಹೋಲಿಕೆ (ನಾ). ಸಾದೃಶ್ಯ; ಸಾಮ್ಮ: ಯಮನಂದನನ ಭಾಗ್ಯದ ಹೋಲಿಕೆಗೆ 
ಬಹರುಂಟೆ ನಳ ನಹುಷಾದಿ ರಾಯರಲಿ (ಕುವ್ಕಾಸ. ೪-೧); ಈಗ ಅಸ್ತಿತ್ರದಲ್ಲಿರುವ ಎಲ್ಲ 
ದ್ರಾವಿಡಭಾಷೆಗಳಲ್ಲಿನ ಪದಗಳ ಹೋಲಿಕೆಯಿಂದ . . . ಊಹಿಸಬಹುದು (ದ್ರಾವಿಎ. ೩೨). 
“ಪೋಲ್ಕೆ' ಪರಾ. [ಹೋಲು, (« ಪೋಲ್‌) 4 - ಇಕೆ) 

ಹೋಲಿಸು "ಪೋಲಿಸು' ನೋ. 

ಹೋಲ್ಲು "ಪೋಲ್‌ ' ನೋ. 

ಹೋಲ್ಕು “ಪೋಲ್ಕು' ನೋ. 

ಹೋಲುವೆ 'ಪೋಲ್ಟೆ' ನೋ. 

ಹೋಲ್ವೆ "ಪೋಲ್ಡೆ' ನೋ. 

ಹೋಷಿಯಾರ್‌ "ಹುಷಾರ್‌' ನೋ. 

ಹೋಸ "ಪೋಸ' ನೋ 

ಹೋಸಣ "ಪೊಯ್ಸಳ' ನೋ 

ಹೋಸಲ "ಪೊಯ್ಸಳ' ನೋ. 

ಹೋಸಳ "ಪೊಯ್ಸಳ' ನೋ. 

ಹೋಸಾಲ "ಪೊಯ್ಸಳ'ನೋ. 

ಹೋಹು 'ಪೋಪ್ರು' ನೋ 

ಹೋಹ್ಮು "ಪೋಪ್ಪು' ನೋ. 

ಹೋಳ್‌ "ಪೋಲು್‌,' ನೋ. 

ಹೋಳಕ (ನಾ). ಒಂದು ಬಗೆಯ ಪಕ್ಷಿ: (9. "ಕಲ್ಲುಹೋಳಕ' ಪರಾ. 
[?./ ಮರಾ. ಹೋಲಗಾ, ಹೋಲಾ .! ತೆಲು. ಪೋಲಕ, ಪೋಲಂಕ, ಪೋಲ್ಕ, ಪೋಲುಕ] 

ಹೋಳಿ (ನಾ). ೧. ಮನ್ಮಥನ ಪ್ರೇಯಸಿ, -- ಉಪಪತ್ನಿ: (82. ೨. ಕಾಮ 
ದಹನವನ್ನಾಚರಿಸುವ ಫಾಲ್ಗುಣಮಾಸದ ಹುಣ್ಣಿಮೆಯ ಮೂರು ಅಥವಾ 
ನಾಲ್ಕು ದಿನಗಳ ಹಿಂದೆ, ಕಾಮನ ಉಪಪತ್ನಿಯ ಸಾವಿನ ಸಂಕೇತವಾಗಿ 
ಆಚರಿಸುವ ಹಬ್ಬ ಮತ್ತು ಆ ಉತ್ಸವಕಾಲದಲ್ಲಿ ಪರಸ್ಪರ ಮೈಮೇಲೆ 
ಎರಚುವ (ಕೆಂಪು) ಬಣ್ಣದ ನೀರು; ಓಕುಳಿ: (8). ೩. ಶಿವನು ಮನ್ಮಥನನ್ನು 
ಸುಟ್ಟುದರ ಸಂಕೇತವಾಗಿ ಫಾಲ್ಗುಣಪೌರ್ಣಿಮೆಯಂದು ಮನ್ಮಥನ 
ಪ್ರತಿಮೆಯನ್ನು ಸುಡುವ ಸಾಂಪ್ರದಾಯಿಕವಾದ ಕ್ರಿಯೆ ಮತ್ತು ಅಂದು 
ಆಚರಿಸುವ ಓಕುಳಿಯನ್ನು ಪರಸ್ಪರ ಎರಚುವ ಹಬ್ಬ: ಹೋಳಿಯು ಕನ್ನಡಿಗರಿಗೆ 
ಆರ್ಯಸಂಸ್ಥತಿಯ ಸಂಸ್ಕಾರ. ಹೋಳಿಯನ್ನು ಆಚರಿಸಿ, ಹಾಡಿ ಕುಣಿಯುವುದೇ 


ಹೆಚ್ಚು (ಕನ್ನಜಾ. ೩೧). "ಕಾಮದಹನ' ಪರಾ. ೪. (ಆಲಂ) ಎಸೆಯುವಿಕೆ; | 


ತೂರಾಟ : ಸುಮಾರು ಅರ್ಧತಾಸು ಮಿಠಾಯಿಯ ಹೋಳಿ ನಡೆಯಿತು (ಜಮಿನ್ನಾ. ೨೨). 


೯೦೧೨ 


ಹೌತ್ರ 


೫. ಬೆಂಕಿ; ಜ್ವಾಲೆ: ಹೇಗೆ . . . ಕಾಮದ ಹೋಳಿಯಲ್ಲಿ ಪ್ರೇಮವೂ 
ಬೂದಿಯಾಗುವುದೋ, ಹಾಗೆಯೇ ಶಬ್ದ ಜನಿತವಾದ ವಿಕಲ್ಪದಿಂದಲೂ ವಿತರ್ಕದಿಂದಲೂ 
ವಿಚಾರದಲ್ಲಿ ಪ್ರಳಯವುಂಟಾಗುವುದು (ಪ್ರಬಂಧ. ೫೦); ತಿರುಕರ ಕುಲವು... ಧರ್ಮದ 
ಹೋಳಿಯನ್ನು ಹೊತ್ತಿಸುತ್ತಿತ್ತು (ರಕ್ತದ್ದ. ೩೨೨). ೬. ಬಲಿ; ಆಹುಶಿ: ಇದು ನನ್ನ 
ಜೀವನದ ಹೋಳಿ ಮಾಸ್ತರರೆ ! (ರಂಗೋ. ೧೨೩); ಸಮಾಜಭಯಕ್ಕೆ ಪ್ರೇಮದ 
ಹೋಳಿಯಾಗಬೇಕು (ರಕ್ತಧ್ವ. ೨೫೪). 
ಹೋಳಿಯ ಹಬ್ಬ (ಶಿವನು ಮನ್ಮಥನನ್ನು ಸುಟ್ಟಿ ಸಂಕೇತವಾಗಿ) 
ಫಾಲ್ಗುಣದ ಹುಣ್ಣಿಮೆಯಂದು ಆಚರಿಸುವ ಹಬ್ಬ , - ಉತ್ಸವ; ಕಾಮನ 
ಹಬ್ಬ: ಆ ಕಾಲದಲ್ಲಿ ಭರತಖಂಡದ ರಾಜಮನೆತನಗಳು ಆಡಿದ ಹೋಳಿಯ ಹಬ್ಬದ 
ಚಿತ್ರಗಳನ್ನು ಸಂಸ್ಕೃತಕವಿಗಳ ನಾಟಕಗಳ "ವಸಂತಮಹೋತ್ಸವ' ವರ್ಣನೆಗಳಲ್ಲಿ 
ಕಾಣಬಹುದಾಗಿದೆ (ಕನ್ನಜಾ. ೧೭೨); ಹೋಳಿಯ ಹುಣ್ಣಿಮೆ, ಹೋಳಿಯ ಹುಣ್ಣವೆ, 
ಹೋಳಿಹುಣ್ಣಿಮೆ (ಕಾಮದಹನದ ಹಬ್ಬವನ್ನು ಆಚರಿಸುವ) ಫಾಲ್ಗುಣ 
ಮಾಸದ ಹುಣ್ಣಿಮೆ; ಕಾಮನ ಹುಣ್ಣಿಮೆ: ಹೋಳಿಯ ಹುಣ್ಣಿಮೆಯ ದಿವಸ ಕಾಮನ 
ಸುಂದರವಾದ ಪ್ರತಿಮೆಯನ್ನು ಮಾಡಿಸಿ . . . ಹಂದರದಲ್ಲಿ ಬಲುಡೌಲಿನಿಂದ 
ಕಾಮನನ್ನಿಡುವ ವಾಡಿಕೆಯಿದೆ (ಕನ್ನಜಾ. ೧೭೨); ಫಾಲ್ಗುಣಶುದ್ಧ ೧೫ನೆಯ ತಿಥಿಗೆ 
ಹುತಾಶನೀಪೌರ್ಣಿಮಾ ಎಂದು ಹೆಸರಿಸಿದೆ . .. ಇದನ್ನೇ ಹೋಳಿಯ ಹುಣ್ಣಿವೆ, ಕಾಮನ 
ಹುಣ್ಣಿವೆ, ವಸಂತಪೌರ್ಣಿಮಾ ಎಂದು ಹೇಳುವುದೂ ಉಂಟು (ಭಾಹಬ್ಬ. ೧೮೬); 
"ಹೋಳಿಹುಣ್ಣಿಮೆ ಇ ಕಾಮದಹನದ ಹುಣ್ಣಿಮೆ'' (ಸಿರಿಕೋ. ೫೬೦). 
[ಸಂ. ಹೋಲೀ, ಹೋಲಾ./ ಹಿಂ. ಹೋಲೀ; ಮರಾ. ಗುಜ, ಹೋಳೀ] 
| ಹೋಳಿಗೆ 'ಪೋಳಿಗೈೆ' ನೋ. 
ಹೋಳಿಗ್ಮೆ "ಪೋಳಿಗೈ' ನೋ. 
ಹೋಳಿಗೆವಡೆ (ಕ್ರಿ). ಹೊಪ್ಪಳೆಯುಂಟಾಗು; ಬೊಕ್ಕೆಯೇಳು: ಕೂರ್ಮನ ಬೆನ್ನು 
ಹೋಳಿಗೆವಡದುದು ಬಲುಬಿಸಿಲೊಂದು ಚಡಾಳಿಕೆ ಜಗವ ಭಂಗಿಸಿತು (ಮೋಹತ. 
೧೯-೪೬). [ಹೋಳಿಗೆ (< ಪೋಳಿಗೈ) + ಪಡೆ, 
25| ಹೋಳಿಸು "ಪೋಟ್‌ಸು' ನೋ. 
ಹೋಳಿಹಬ್ಬ (ನಾ).ನ ಹೋಳಿ ೩: ಹೋಳಿಹಬ್ಬದ ಓಕುಳಿ ಚೆಲ್ಲುವುದಕ್ಕೆ ಆಳನಿಂದ 
ಅರಸರವರೆಗೂ, ಎಳೆಯರಿಂದ ಹಳೆಯರವರೆಗೂ ಎಲ್ಲರೂ ಕೂಡುತ್ತಾರೆ (ಭಾಹಬ್ಬ. ೧೮೯). 
[ಹೋಳಿ + ಹಬ್ಬ (ಆ ಪರ್ಬ?) 
ಹೋಳು '"ಪೋಯ್‌್‌' ನೋ 
30| ಹೋಳ್ಕು "ಪೋಮಯ್ಕ್‌' ನೋ. 
ಹೋಳುಕರ್ಪುರ (ನಾ). ಕರ್ಪೂರದ ಹಳುಕು,- ಹರಳು: ಹೋಳು 
[ಪಾಕಾಂ. ೪] ಕರ್ಪುರವಿಮಿಶ್ರಿತ ವೀಟಿಕಾವಳಿಯನಿತ್ತನೊಲವಿಂದಲಿ (ನಂದಿಮಾ. ೧೭-೫೧). 
[ಹೋಳ್ಳು (ಆ ಹೋಟಾ) 3- ಕರ್ಪುರ (ಆ ಕಪ್ಪುರ)) 
ಹೋಳುಗಡಿ "ಪೋಲ್ಲಡಿ' ನೋ 
351 ಹೋಳುಗಳೆ "ಫೋಳ್ಗಳೆ' ನೋ. 
ಹೋಳುಗುಟ್ಟು "ಪೋಳ್ಗುಟ್ಟು' ನೋ. 
ಹೋಳುಶರ್ಕರೆ (ನಾ). ಸಕ್ಕರೆಯ ಹಳುಕು, - ಹರಳು: ಹುಣಿಸೆಸೊಪ್ಪು . .. 
ಮೊಸ೦ಂದರೆದು ಮೊಸರಲ್ಲಿ `'ಹೋಳುಶರ್ಕರೆವೆರಸಿ ಮೂರು ದಿನ ಕೊಳ್ಳಲು ಪ್ರಮೇಹದ 
ಕಲ್ಲುಕಟ್ಟು ಬೀಳುವುದು' (ಸಕವೈ. ೩೭೯). [ಹೋಳು (ಆ ಪೋಟ) 4 ಶರ್ಕರೆ) 
40| ಹೋಳುಸೇರೆ (ನಾ). ಅರ್ಧಬೊಗಸೆ: ಬೂರುಗದ ಮೇಣ, ದಾಳಿಂಬದ ವಾಟೆ 
ಇವಂ ಸಮಾನವಾಗಿ ಎಮ್ಮೆಯ ಮಜ್ಜಿಗೆಯೊಳರೆದು ಅದರಲ್ಲೆ ಕದಡಿ ಪ್ರಾತಃಕಾಲ 
ಹೋಳುಸೇರೆಯ ತಗೆದುಕೊಂಡು . . . ಊಟವ ಮಾಡಲು ಸರ್ವಾತಿಸಾರಂ ಮಾಣು 
ವುದು (ಸಕವೈ. ೩೨೪). [ಹೋಳು (ಆ ಪೋಟ್‌) 4 ಸೇರೆ] 
ಹೌತ್ರ (ನಾ). ಯಜ್ಞ, ಯಾಗಾದಿಗಳಲ್ಲಿ (ಯಗ್ಬೇದದ)ಮಂತ್ರಪೂರ್ವಕವಾಗಿ 
ಹೋಮ ಮಾಡುವಿಕೆ; ಯತ್ತಿಜತನ: ಪ್ರಾಣದೇವನು "ಹೌತ್ರವನ್ನು 
ಒಪ್ಪಿಕೊಳ್ಳಬಹುದು' ಎಂದು ಅಪ್ಪಣೆ ಕೊಟ್ಟಟ್ಟಾನೆ (ಮಹಾಣ. ೨೪೭). [ಸಂ.1 


10 


15 


ಹೌದ, "ಹೌದ್ಕು' ನೋ. 

ಹೌದ್ಮ “ಹೌದಾ' ನೋ. 

ಹೌದಪ್ಪ (ನಾ). ಎಲ್ಲಕ್ಕೂ ಹೌದೆಂದು ಹೇಳುವವನು: ಅಲ್ಲಪ್ಪನ ಚಾವಡಿಯಲ್ಲಿ 
ಅಲ್ಲಪ್ಪ, ಹೌದಪ್ಪನ ಚಾವಡಿಯಲ್ಲಿ ಹೌದಪ್ಪ (ಗಾದ). "ಅಲ್ಲಪ್ಪ' ಪರಾ. 

(ಹೌದು, (ಇ ಅಹುದ್ಭು) 1 ಅಪ್ಪ; 

ಹೌದಾ, ಹೌದ, ಹೌದೆ (ನಾ). ಆನೆಯ ಮೇಲೆ ಕುಳಿತುಕೊಳ್ಳಲು ಬಳಸುವ 
ಮಂಟಪದಂತಿಹ ಆಸನ; ಅಂಬಾರಿ: ಹೌದಾಸಮೇತವಾದ ಆನೆಗಾಗಿ ರುಬಮೂ 
ಏರ್ಪಟ್ಟು (ಮಸಾವಂ. 1 ೧೬); ಪಟ್ಟದಾನೆಯು ಬಗಜಂದ ಬುಖಿತು. . . ಹೌದಿಂದಲ್ಲಿ 
ಮಹಾಪುರುಷನೊಬ್ಬನು ಕುಳಿತಿದ್ದಾನೆ (ದೌಲತ್‌. ೮೬). ಹೌದ: ರನ್ನ ಹೌದ ರಂಜಿಪ 
ಮದಗಜವೇರಿ ಚೆನ್ನೆಯರಿಕ್ಕೆ ಚಾಮರವ (ಗೊಮ್ಮಚ. ೩-೧೧೬); ಅಂಬಾರಿ, ಹೌದ, ಲಗಾಮು 
ಮುಂತಾದವುಗಳನ್ನು ಬೆಳ್ಳಿ ಭಂಗಾರದಿಂದ ತಯಾರಿಸಿದನು (ಕೂರಾಣಿ. ೭೬). ಹೌದೆ: 
ಎಸೆದೊಪ್ಪವೆತ್ತ ಸಿಂಹನ ಮಿಸುನಿಯ ಚೂಡಾಲ ಹೌದೆಯಂ ಪಾ!ವುಡ]ಮಂ . . . 
ಇತ್ತರ್‌ (ಬೀಳವಂ. ೧- ೧೧೦); ಸೌದೇ ಹೊರೆ ಹೊತ್ತುಕೊಂಡು ಹೌದೇಲಿ ಕೂತ ಹಾಗೆ 
(ಗಾದೆ). [ಆ-- ಅರ. ಪಾರ. ಹೌದಜ್‌; ಹಿಂ. ಹೌದಾ; ಮರಾ. ಹೌದಾ, ಹವದಾ! 

ಹೌದ್ದು “ಅಹುದ್ಕು' ನೋ. 

ಹೌದ್ಮು, ಹವುದ, ಹೌದ, (ನಾ). (ನೀರನ್ನು ಸಂಗ್ರಹಿಸಲು ಕಲ್ಲು, ಗಚ್ಚು 
ಇತ್ಯಾದಿಗಳಿಂದ ನಿರ್ಮಿಸಿದ) ದೊಡ್ಡ ಬಾನಿ; ತೊಟ್ಟಿ: ಪೂರ್ವದಿಕ್ಕಿನ ಮಹಾ 
ದ್ವಾರದ ವೊಳಮ್ಮೆಯಲ್ಲಿ ವಿಸ್ತಾರವಾದ ಅಂಗಳಿನೊಳಗೆ ಕಾರಂಜಿಯ ಹೌದು ಇರುವದು 
(ಕಭಾಗೆ. ೫೩೭); ಪಡಸಾಲೆಯ ಅಂಚಿನಲ್ಲಿ ಘನವಾದ ನೀರಿನ "ಹೌದು' ನೀರು ತುಂಬಿ 
ಕೊಂಡು ನಿಂತಿದೆ (ಹಬ್ಬಬ. ೧೯); ಉದ್ಯಾನದಲ್ಲಿ ಕಟ್ಟಿದ ಒಂದು ಗಚ್ಚಿನ ಹೌದಿನೊಳಗೆ 
ಮಾನಗಳಿದ್ದವು (ಇಪ್ಪ. ೩೦೬). ಹವುದ: ಒಳ್ಳಿತಹ ಮಿಸುನಿ ರಜತ ಹವುದಗಳ ಬಹಳ 
ಪಲ್ಲಿವಲ್ಲಿಗೆ ರಮ್ಮಗೊಳಿಸಿರಿಸಿರಿ (ಕೃಷ್ಣವಿ. ೩-೧೬). ಹೌದ್ಯ: ಆಶಯ - ನೀರಿನ ಹೌದ 
ಮುಂತಾದುವು (ಗಂಗಾಮ- 8). [ಇ- ಹಿಂ. ಹೌದ್‌, ಹೌಜ್‌, ಹೌದೀ; ಮರಾ. ಹೌದ] | 

ಹೌದೆ "ಹೌಬು' ನೋ. 

ಹೌರಿ (ನಾ). ""ಮಹಮದೀಯಸ್ವರ್ಗದ ಅಪ್ಪರೆ'' (ನಗಹೊ. ೧೭೫ ಅಡಿಟಿ): 
ಹೌರಿಯಂಂದ ಸುತ್ತುವರಿಯಲ್ಪಟ್ಟೇ ಸದಾಕಾಲವೂ ಕೂತಿರುವುದೆಂದರೆ ಆ ಸ್ವರ್ಗದಲ್ಲಿ 
ಬೇಜಾರು ಹಿಡಿದುಬಿಡುತ್ತದೆ (ನಗೆಹೊ. ೩೨೭). 17) 

ಹೌವನೆ "ಪವ್ವನೆ' ನೋ. 

ಹೌಸ್ಮ "ಪೋಸ' ನೋ 

ಹೌಸ್ಥ "ಹೌಸು' ನೋ. 

ಹೌಸು, ಹೌಸ್ಮ (ನಾ). (ಉಕ) ೧. ಉತ್ಸಾಹ; ಸಡಗರ; ಹುರುಪು: ಅವನಿಗೆ 
ಮನ ತುಂಬಿ ಹೌಸಾದರೆ ಚಿಮ್ಮಿ ಚಿಮ್ಮಿ ರಾಗವು ಹರಿದೇ ಬಿಡುವುದು (ಕನ್ನಜಾ. ೧೮೦); 
ಹೌಸೆಲ್ಲಾ ಕುಸಿದು ಅಪ್ರತಿಭನಾದೆ ! (ಮುಂಗಾಪು. ೧೦೫); ಯಜಮಾನರಾದರೂ ಅವಳ 
ಹೌಸಿಗೆ ಒಂದಿಷ್ಟೂ ಅಡ್ಡ ಬರಲಿಲ್ಲ (ಗಂಮಾಯಿ. ೧೩೩). ೨. ತೀವ್ರವಾದ ಆಸೆ; | 


ಹೆಬ್ಬಯಕೆ: ಹೀಗೆ ಎಲ್ಲರು ಎಂತೋ ತಮ್ಮ ಮನದ ಹೌಸುಗಳನ್ನೆಲ್ಲ ತೀರಿಸಿಕೊಂಡರು 
(ಭದ್ರಾಯು. ೫೬); ಅವನ ತಂದೆಯಾಗುವ ಹೌಸು ಬಲ್ಲ ಅವಳಿಗೆ ನಿಜವಾಗಿಯೂ ದುಃಖ 
ಒತ್ತರಿಸಿ ಬಂತು (ಅಪನಾ. ೧೯೪). ಹೌಸ್ಮ: ೧. ಅಷ್ಟೊಂದು ಹೌಸವಿದ್ದರೆ ಆಗಲಿ ನಮ್ಮ 
ಪರೀಕ್ಷೆ (ಉದವೈ. ೬೮). ೨. ಹಂತೀಯ ಕಟ್ಟವನ, ಹೌಸ ಹುರುಪನು ನೋಡೊ 
(ಕನ್ನಜಾ. ೨೭). ೩. ಲಾಲಸೆ; ಕಾಮನೆ: (8). 
[ಆ- ಪಾರ. ಹೋಸ್‌; ಅರ. ಹವಸ್‌ ; ಹಿಂ. ಹವಸ್‌, ಹೌಸ್‌; ಮರಾ. ಹೌಸ್‌] 
ಹೌಹಾರು (ಕ್ರಿ). ಬೆದರು; ಗಾಬರಿಯಾಗು: ಆಗ ಬಗೆಯೊಳ್ಬೆದರಿ ಹೌಹಾರಿ 
(ಮಹಾಂತೇ. ೫-೪); ಚಿತ್ತದುದ್ವೇಗದೊಳನ್ನಪಾನಗಳನು ಮರೆತಳು ಈಕೆ ಹೌಹಾರಿ 
(ಇಂಚಾಪ. ೪೩-೪); ಚಿದಾನಂದನ ಪತ್ರವನ್ನು ಓದಿ ಮಾಸ್ತರರು ಹೌಹಾರಿದರು ' 
"“ಪವ್ಹನೆಪಾಜು' ಪರಾ. (1) 
ಹೌಳಿಗೆ (ನಾ). ಒಂದು ಬಗೆಯ ಸಸ್ಯ: ನಾರುಬೇರು, ಹಾವುಲಿಗೆ, ಹಂಟಗೆ, 
ಹೌಳಿಗೆ, ಬೆಳಂಗಿ (ಮೈಔಿಗಿ ೨-೩೨). (1) 


(ಮುತ್ತೈದೆ. ೧೧). 


೯೦೧೩ 


ಹ್ರಸ್ವಸ್ವರ 


| ಹೃಸ್ತನ (ಗು). ಹಿಂದಿನ ದಿನಕ್ಕೆ ಸಂಬಂಧಪಟ್ಟ: "ಹೃಸ್ತನದಿನ' ಪರಾ. (ಸಂ.) 

| ಹೃಸ್ತನದಿನ (ನಾ). ಹಿಂದಿನ ದಿನ; ನೆನ್ನೆ. (ಸಂ.1 

| ಹ್ಯಾಪ "ಹೇಪ' ನೋ. 

ಹ್ಯಾಪು (ನಾ). ಪೆಚ್ಚುತನ; ಮಂಕುತನ: "ಹ್ಮಾಪುಮೋಗೆ' ಪರಾ. 

[ಹ್ಯಾಪ (ಆ ಹೇಪ) * - ಉ) 

ಪುಮೋರೆ (ನಾ). ಪೆಚ್ಚುಮುಖ; ಜೋಲುಮೋರೆ: ಹ್ಯಾಪುಮೋಲೆ ಹ. 

ಕೃಹಾಂಟ್ದರಲ್ಲಿ ಜಯ ಸಂಪಾದಿಸಿದ ಖದೀಮ ಪ್ರಾಣೇಶ (ವೈದ್ಯಎ. ೧). 
[ಹ್ಮಾವು *- ಮೋರೆ (ಆ ನೋಜೆ)] 

ಹೃದ (ನಾ). ೧. ಆಳವಾದ ನೀರಿರುವ ಪ್ರದೇಶ; ಮಡು: ಅತಿಮನೋಹರ 
ಮಾದ ಯಮುನಾಹ್ರದಪರಿಸರಪ್ರದೇಶದೊಳಕ್ರೂರಂ ನಿಜವರೂಥಮಂ ನಿಲಿಸಿ (ಜಗು. 
೫-೧೦೨ ವ); ಪ್ರದದೊಳೆ ಮಿಂದಲಂಕರಿಸಿ . . . ಕಮಳೋದರಸಭೆಯ ಸಂಪದದಿಂದ 
ಪೊಕ್ಕನಾ ಸುರನು (ವರ್ಧಚ. ೯-೩೩). ಪಿ. ಬೆಳಕಿನ ಕಿರಣ. (ಸಂ) 

ಹ್ರದಿನಿ (ನಾ). ೧. ತೊರೆ; ನದಿ: ಪ್ರದಿನೀಸರ್ವಾಂಬುವಂ ಪೀರ್ದನಿತನೆ ದಿವದೊಳ್‌ 
ಕಾಣಿಸುತ್ತುಂ . . . ಪೊದಲ್ಛೇಗೆಯಿಂ ಬಂದುದು ತಾಂ ಸಂತಪ್ತತಿಗ್ಮಾತಪವಿಪುಳ 
ತರಚ್ಛಾಲಮಾ ಗ್ರೀಷ್ಮಕಾಲಂ (ಕುಸುಮಾ. ೮-೧೧೩). ೨. ಮಿಂಚು; ವಿದ್ಯುತ್ತು. 

(ಸಂ. ಪ್ರದಿನೀ] 

ಹ್ರಸ್ತ (ಗು). ೧. ಚಿಕ್ಕದಾದ; ಪುಟ್ಟದಾಗಿರುವ; ಕಿರಿದಾದ: ವಿನುತಸುಜಾತ 
ಹ್ರಸ್ವಸ್ತನಚೂಚಕನಂ . . . ಸಂಪದುಪೇತಮಂ ತರಿಸಿ ದಿಗ್ವಿಜಯಕ್ಕೆ ಜಿನೇಂದ್ರಚಂದ್ರ 
ದೇವಂ ಪೊಅಮಟ್ಟನೇಆ್‌ ಜಯಮಂ ಜಯಪರ್ವತಯಾನನಾಗಮಂ (ಶಾಂತಿಪು. 
೧೦-೧೪೩). (ನಾ). ೨. ಚಿಕ್ಕದು; ಪುಟ್ಟದಾಗಿರುವುದು; ಕಿರಿದು: ""ಸೂಕ್ಶ್ಮಃ, 
ಲೇಶಃ . . . ಹ್ರಸ್ವಃ, ಅಲ್ಪ, ತ್ರುಟಿ;- ಈ ೧೫ ಕಿಠೌದು'' (ಹಲಾಯು. ೧೧೪-೩). 
೩. ಕುಳ್ಳಾಗಿರುವುದು; ಗಿಡ್ಡಾಗಿರುವಿಕೆ: '`ಖರ್ವಂ ಕುಬ್ಬಮಾನತಂ`ತಾನದೆಂಬು 
ದಕ್ಕುಂ ಹ್ರಸ್ಟಂ'' (ವಸ್ತುಕೋ. ೧೪-೩೭). ೪. ಚಿಕ್ಕದಾದ ಆಕೃತಿಯುಳ್ಳವನು; 
ಕುಳ್ಳ; ಕುಬ್ಬ. ೫. (ಛಂದ]ಒಂದು ಮಾತ್ರೆಯ ಅವಧಿಯಲ್ಲಿ ಉಚ್ಚರಿಸುವ 
ಅಕ್ಷರ; ಒಂದು ಮಾತ್ರೆಯನ್ನು ಹೊಂದಿರುವ ಸ್ವರ; ಲಘು: ಸ್ವರದೊಳಗಮೇಕ 
ಮಾತ್ರಾನಿರತಂ ಹ್ರಸ್ವಂ (ಕಾವ್ಮಾವ. ೧೦); ಸ್ವರವ್ಮಂಜನದಿನೇಕಮಾತ್ರಮಾದೊಡೆ ಹ್ರಸ್ವಂ 
(ಶಮದ. ೧ಂವ್ಯೂ). "ಹ್ರಸ್ವಾಕ್ಷರ' ಪರಾ. 110. 
ಹ್ರಸ್ವಕಾಕು (ನಾ). |ಛಂದ]ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ 
*ಸಂಬೋಧನೆಯ ಸ್ವರ: ಹ್ರಸ್ವಕಾಕುಎಂಗೆ - ಎಲೆ ಗಣಪ . . . ಎಲೆ ಎಲೆ ರಂಭೆ 
(ಶಮದ. ೧೨೩ ಪ್ರಯೋ). ([ಸಂ.) 
ಹ್ರಸ್ತಗ್ರೀವ (ನಾ). ೧. ಚಿಕ್ಕದಾಗಿರುವ ಕತ್ತು. ೨. ಚಿಕ್ಕದಾದ ಕೊರಳ 
ನ್ನುಳ್ಳುದು: [ಯಜು।ಪರಿಪೂರ್ಣಹ್ರಸ್ವಗ್ರೀವನುಂ ಮಹಾವ್ಕೂಢೋರಸ್ಕನುಂ . . . 
ಸಪ್ತದ್ಧಾಸ್ಥಿತ ನುಮಪ್ಪ ವಿಜಯಪರ್ವತಗಜೇಂದ್ರಂ ಬಂದು ಮುಂದೆ ನಿಲ್ವುದುಂ 
(ಆದಿಪು. ೧೨-೫೬ವ). (0.) 

35| ಪ್ರಸ್ವಚೂಚುಕ (ನಾ). ಚಿಕ್ಕದಾಗಿರುವ ಚೂಚುಕವನ್ನುಳ್ಳುದು: ಮೋಹಜಘ 
ನಾಪರನುಮನಿಮ್ನ್ಮನಾಬಿಯುಂ ಹ್ರಸ್ವಚೂಚುಕನುಂ . . . ಸಪ್ತದ್ವಾಸ್ಥಿತನುಮಪ್ಪ 
ವಿಜಯಪರ್ವತಗಜೇಂದ್ರಂ ಬಂದು ಮುಂದೆ ನಿಲ್ವುದುಂ (ಆದಿಪು ೧೨-೫೬ ವ). [ಸಂ] 

ಹ್ರಸ್ತತೆ (ನಾ).೧. ಚಿಕ್ಕದಾಗಿರುವಿಕೆ; ಸಂಕ್ಷೇಪವಾಗಿರುವಿಕೆ; ಅಡಕ: ಕಥೆಯ 
ನಿರೂಪಣೆಯಲ್ಲಿ ಎಂತಹ ಪ್ರಸ್ವತೆಯನ್ನು ಸಾಧಿಸಿದ್ದಾರೆ ಕವಿ ಎಂಬುದನ್ನು ನೋಡಿದರೆ 
ಆಶ್ಚರ್ಯವಾಗುತ್ತದೆ (ಭಾವಗ ೩೫೯). ೨. [ಛಂದ] ಸ್ವರದ ಹ್ರಸ್ವತ್ವ; ಲಘು 
ವಾಗಿರುವಿಕೆ : ಪರದೊಳ್‌ ಪ ಬ ಮಂಗಳ್‌ ನೆಲಸಿರೆ ವತ್ವಂ ಪೀನಮಾ ಪಕಾರಮ 
ದೂತ್ವಂ ಬೆರಸಿರೆ ತಾಂ ಹ್ರಸ್ವತೆಯಂತರೆಂಬ ಶಬ್ದಾಂತರೇಫೆಗಕ್ಕುಂ ಲೋಪಂ 
(ಶಮದ. ೨೯೨). ([ಸಂ. ಹ್ರಸೃತಾ। 

ಹ್ರಸ್ತಮತಿ (ನಾ). ಬುದ್ಧಿ ಕಡಮೆಯಾದವನು; ಮಂದಮತಿ: ನಂಜುದಿಸಲೇನು 
ಗತಿ? ಅಂಜುವರೆ ಹ್ರಸ್ವಮತಿ? (ಪಾಂಚಜ. ೪-೫). [ಸಂ.] 

ಹ್ರಸ್ತಸ್ತರ (ನಾ).ಎ ಹ್ರಸ್ವ ೫: ಹ್ರಸ್ವಸ್ವರಗಳಿಗೆ ಲಛಘುವೆಂತಲೂ . 


| 
| ಹ್ಯಾಪುವೆ. 
| 
| 
1 


10 


15 


20 


| 
| 
| 


25 


"\y 
| 
| 
40 


45 


- ಸಂಜ್ಞೆ 


ಪ್ರಸ್ವಾಕ್ಸರ 


(ಕೈಪಿಡಿ. ೬೯); ಉಚ್ಚಾರಣೆಗೆ ಕಡಮೆ ಕಾಲ ಬೇಕಾಗುವ ಅ, ಇ, ಉ, ಯ, ಎ, ಒ, 
ಎಂಬುವಕ್ಕೆ ಪ್ರಸ್ವಸ್ವರಗಳೆಂದೂ . . . ಹೆಸರು (ಮಧ್ಮಮ. ೧೩). "ದೀರ್ಫಸ್ವರ' ಪರಾ. 
(ಸಂ.1 

ಹ್ರಸ್ವಾಕ್ಷರ (ನಾ). ಎ ಹ್ರಸ್ವ ೫: ಸ್ವರಮಮರ್ದಿರೆ ಮುಂದೇಕಸ್ವರದೊಳ್‌ 
ನಣಲಯಳಕಾರಮನಿತುಂ ಸ್ರಸ್ವಾಕ್ಷರಪೂರ್ವಬನಾಗೆ ಪೀನಂ ಸ್ವರೂಪದಿಂ ದ್ವಿತ್ವ 
ವೃತ್ತಿಯಂ ತಾಳ್ದಿರ್ಕುಂ (ಕಾವ್ಮಾವ. ೭೯); ಪರಪದಪೂರ್ವಂ ದ್ವಿತ್ಛಾಕ್ನರಮಾಗಿರೆ 
ಪೂರ್ವಟದದ ಚರಮಂ ಹ್ರಸ್ವಾಕ್ನರಮಾಗೆ ಸಂಧಿದೋಖಂ ಸರೇಫಮಿದಿರಾಗೆ 
ಶಿಥಿಲಮೆಂದನುಸರಿಪರ್‌ (ಶಮದ. ೫೯). "ದೀರ್ಫಾಕ್ಟರ”' ಪರಾ. 150.1 

ಹ್ರಸ್ತಿ (ನಾ). ಬಹಳ ಸಣ್ಣದೇಹದ ಒಂದು ಬಗೆಯ ಪಕ್ಷಿ: "'ಹ್ರಸ್ಟಿ 
ಕಿಜುಪಕ್ಷಿಯಕ್ಕುಂ'' (ಮಂಗರಾ. ೫೨-೯). (ಸಂ. ಹ್ರಸ್ಟಿನ್‌) 

ಹ್ರಾದ (ನಾ). ಧ್ವನಿ; ಶಬ್ದ: "“ನಾದಂ ಶಬ್ದಂ ಧ್ವಾನಂ ಹ್ರಾದಂ . . . ಘೋಷಂ'' 
(ವಸ್ತುಕೋ. ೭೯-೨೭). [ಸಂ.] 

ಹ್ರಾದಿನಿ (ನಾ). ೧. ಮಿಂಚು; ವಿದ್ಯುತ್ತು: ""ಉದೃತ್ಸೌದಾಮಿನಿಯೊಳಭಿ 
ದ್ಯೋತಿಸುಗುಂ . . . ಶತಹ್ರದಾ ಹ್ರಾದಿನಿಗಳ್‌'' (ವಸ್ತುಕೋ. ೧೧-೫೪೯). ಪಿ. ಸಿಡಿಲು; 
ಅಶನಿ. ೧,೨: ""ಹ್ರಾದಿನಿ ಮಿಂಚುಂ ಸಿಡಿಲುಂ'' (ವಸ್ತುಕೋ. ೧೨೧-೨೨). ೩. ಇಂದ್ರನ 
ವಜ್ರಾಯುಧ; ಕುಳಿಶ: ""ಹ್ರಾದಿನೀ, ವಜ್ರಂ, ಕುಲಿಶಂ, ಭಿದುರಂ, ಪವಿಃ . . . 
ವಚ್ರಾಯುಧದ ಹೆಸರುಗಳು'' (ಸಿದ್ದಾಂತ. ೨೧). ೪. ನದಿ; ಹೊಳೆ; ತೊರೆ: ಸಲೆ 
ಕಲ್ಮಾಣದ ತೀರ್ಥಿದೊಳ್‌ ನಿಜಮಶೇಷಹ್ರಾದಿನೀಸಂಚೆಯಕ್ಕೆಲೆ ವಿಪ್ರೋತ್ತಮ 
ಸನ್ನಿಧಾನಮೆಸೆಗುಂ (ಯಾದಚಂ. ೯-೨೪). ೫. ಒಂದು ಬಗೆಯ ಮರ; ಆನೆಬೇಲ: 
“ಗೆಜಭಕ್ಕಾ, ಸುವಹಾ . . . ಸಲ್ಲಕೀ, ಹ್ರಾದಿನೀ - ಈ ೮ ತದುಕು'' (ನಾಚಿರಾ. ೧೧೦). 


[ಸಂ. ಹ್ರಾದಿನೀ। 


ಹ್ರಾಸ (ನಾ). ೧. ಶಬ್ದ; ಸದ್ದು. ೨. ಕಡಮೆಯಾಗುವಿಕೆ; ಕ್ಷೀಣವಾಗುವಿಕೆ: | 


ನಿರುತಂ ವೃದ್ಧಿ ಹ್ರಾಸಾ!ಪಾಕಾಂ. ಹ್ರಸ್ಟಾ]ದಿರಹಿತನಾದ್ಮಾದಿ ಶೂನ್ಮನಭಯಕ್ರೋಧಂ 
(ಎಷ್ಟುಪು ೫-೧-೬೨); ಅದರ ವೃದ್ದಿ ಮತ್ತು ಹ್ರಾಸಗಳಿಗೆ ಅವರು ನೇರವಾಗಿ ಸಂಬಂಧ 
ಪಟ್ಟವರು (ಕಾವ್ಠಕು. ಒ). ೩. ಕೊರತೆ; ಅಭಾವ : ರಾಜಕೀಯಭಾಂಡಾರದಲ್ಲಿ ದ್ರವ್ಯವು 
ಹೆಚ್ಚುತ್ತ ಹೋಗದಿದ್ದರೆ ರಾಜನ ವೈಭವವೂ ಅಧಿಕಾರವೂ ಹೆಚ್ಚದೆ ಅವಕ್ಕೆ ಹ್ರಾಸವು 
ಒದಗುವ ಸಂಭವವಿರುವದು (ಮಭಾರ. ೧೭); ನಮ್ಮ ಈ ಭೀಷಣಪತನದ ಮುಖ್ಯಕಾರಣವು 
ನಮ್ಮ ಬ್ರಹ್ಮಚರ್ಯದ ಹ್ರಾಸವೇ ಸರಿ (ಬ್ರಹ್ಮಜೀ. ೧೫). (ಸ0.) 

ಹ್ರಾಸನ (ನಾ). ಕಡಮೆಯಾಗುವುದು: ಶಶೃದ್ವಿಕಾಸನಹ್ರಾಸನಕ್ರಮಗಳಿಂ 
. . « ಸ್ವಸ್ವರೂಪವನರಸುವಾಟ ಪರಚೇತನದ ಹೃಷ್ಠದ್ವಿಲಾಸವೆಲೊ (ಮಂಕುಕ. ೫೩೧). 


"(ಸಂ.] 
ಹ್ರಿದ್ದೇಶ (ನಾ). ಮನಸ್ಸು; ಅಂತರಂಗ: ತಂನ ಹ್ರಿದ್ದೇಶದೊಳ್‌ ಹರಿಯಿರ್ಕುಂ 
(ಕಣ. W. ೧-೧೦: 1204). (ಆ ಸಂ. ಹೃದ್ದೇಶ] 


ಹ್ರೀ (ನಾ). ೧. ಲಜ್ಜೆ; ಸಂಕೋಚ: ಸುದತೀಸಂತತಿ ಪೊರ್ದಿಯುಂ ತ್ರಿದಿವಮಂ 
ದೇವೇಂದ್ರನಿರ್ಪಲ್ಲಿಗೆಯ್ದದೆ ತನ್ನಂದನಮಧ್ಯದಲ್ಲಿ ನೆಲಸಿರ್ದರ್ರಸಮಾಯುಕ್ತೆಯರ್‌ 


೯೦೧೪ 


ಹ್ಲಾದಿನಿ 


(ಯಾದಚಂ. ೧೪-೩೯); ಪ್ರೀ ಎಂದರೆ ಅಕಾರ್ಯವನ್ನು ಮಾಡುವುದರಲ್ಲಿ ಲಜ್ಜೆ (ಭಾತತ್ತ. 
೧೪೦). ೨. ಚಂದ್ರನ ಹದಿನಾರು ಕಲೆಗಳಲ್ಲಿ ಒಂದು: ಎಲೆ ಚಂದ್ರ ನಿನ್ನ 
ಕಲೆಯೆಲ್ಲ ಸವದುಹೋಹುದಕೆ ಬಗೆದೆಯೆನೆ ಸವವುತಿರ್ದವು ಕಣಾ ಬೇಹಸುತ 
ಕೇಳವರ ಪೆಸರಮೃತಮಾನಸಿ . . . ಹ್ರೀ ಶ್ರೀಯೊಳಾ ಕಾಂತಿಯಾ (ವೀಶೈಪು. ೨-೧-೩೧). 
5| ೩. [ಜೈನ|ಒಬ್ಬ ದೇವತೆಯ ಹೆಸರು: ಶ್ರೀ ಪ್ರೀ ಧೃತಿ ಕೀರ್ತಿ ಬುದ್ದಿ ಲಕ್ಷ್ಮಿಗಳೆಂಬ 
ಆವರುಮನಾತ್ಮೀಯಗುಣಗಣಮಣಿವಿಭೂಷಣಂಗಳಿಂ ಜಿನಜನನಿಯನಲರಿಕರಿಸಲುಂ 
| . . . ಸೌಧರ್ಮೆಂದ್ರಂ ಬೆಸಸುವುದುಂ (ಆದಿಪು. ೭-೩ ವ); ಶ್ರೀ ಪ್ರೀ . . - ಲಕ್ಷ್ಮಿಯರೆಂಬ 
| ವೇವಿಯರಂ ತೀರ್ಥಂಕರಜನನಿಗೆ ಪಸದನಮಂ ಪುದುಂಗೊಳಿಸಲುಂ . . . 
| : (ಪುಣ್ಕಾಸ್ರ ೧೦-೧೪ ವ). [ಸಂ.1 
10| ಹ್ರೀಂ (ನಾ). ಒಂದು ಬೀಜಾಕ್ಷರ: ಹ್ರೀಮೆಂಬೇಕಾಕ್ಷರಂ ತಾಂ ಪರತರಗುಣ 
ಗೌರೀಮಹಾಬೀಜಮೇ ತತ್ಪೇಮಾಂಚನ್ಮಂತ್ರಕಂ ಜದ್ವರ ವರದದಯ್ವಂ (ಹಾಲಾಸ್ಕ. 
[ಸಂ.) 
ಹ್ರೀಂಕಾರಿ (ನಾ). ಹ್ರೀಂಕಾರವೆಂಬ ಮುಂತ್ರಸ್ವರೂಪಳಾದವಳು; 
ಹ್ರೀಂಕಾರವೆಂಬ ಮಂತ್ರದ ಅಧಿದೇವತೆ: ಓಂಕಾರರೂಪಿಣಿಗೆ ಹ್ರೀಂಕಾರಿ ವಾಣಿಗೆ 
ಸೌಂಕಾರಸದನೆ ಶಾಂಭವಿಗೆ ನೈಯೆಣ್ಣೆ ಶಾಂಕರಿಗೆ ಹಚ್ಚಲು ಬನ್ನೀರೆ (ಸಿದ್ದಪು ೧೯೯೯ 
ನೈಯೆಣ್ಣೆಪದ). [ಸಂ.] 
| ್ರೀಣ (ಗು). ೧. ನಾಚಿದ; ಸಂಕೋಚಗೊಂಡ. (ನಾ). ೨. ನಾಚಿಕೊಂಡವನು; 
ಲಜ್ಜಿತನಾದವನು: ""ಪ್ರೀಣಂ ಹ್ರೀತಂ ವಿಲಜ್ಜಿಶಂ ತಾನಕ್ಕುಂ'' (ವಸ್ತುಕೋ. ೧೦೫-೪೩). 
| (ಸಂ. 
20| ಪ್ರೀತ (ಗು). ೧.ಎ ಹ್ರೀಣ ೧. (ನಾ). ೨. ಇ ಹ್ರೀಣ ೨: "ಹ್ರೀಣಂ ಹ್ರೀತಂ 
ಏಲಜ್ಜಿತಂ ತಾನಕ್ಕುಂ'' (ವಸ್ತುಕೋ ೧೦೫-೪೩). (ಸಂ.] | 
ಹ್ರೀಬೇರ (ನಾ). ಒಂದು ಬಗೆಯ ಸುಗಂಧದ್ರವ್ಯ; ಕರಿಯ ಬಾಳದ ಬೇರು: 
"'ಹ್ರೀಬೇ[ಪಾಕಾಂ. ವೇ) ರಂ, ಬಾಳಕಂ, ಜಳಂ - ಈ ೩ ಕರಿಯ ಬಾಳಂ'' (ಹಲಾಯು. 
| ೧೦೨-೪೬೮); "“ಬಾಳಮಾ ಹ್ರೀಬೇರಮೆನಲು ಲಾಮಂಚಮಕ್ಕು'' (ಮಂಗರಾ. ೩೯-೨೯). 
"` Ino.) 
ಹ್ರೀವೇರ (ನಾ). ಎ ಹ್ರೀಬೇರ. ಸಂ. 
ಹ್ರೇಷೆ (ನಾ). .ಕುದುರೆಯ ಕೆನೆತ; ಹೇಷಾರವ : ""ಹೇಷಾ, ಹ್ರೇಷಾ - ಈ ೨ 
ಕುದುರೆಗಳ ಧ್ವನಿ'' (ಹಲಾಯು. ೨೪-೧೪೦). (ಸಂ. ಹ್ರೇಷಾ| 
ಹ್ಲಾದ (ನಾ). ಸಂತೋಷ; ಆನಂದ. (ಸಂ.] 
30| ಹ್ಲಾದಿನಿ (ನಾ). ೧. ಇಂದ್ರನ ವಜ್ರಾಯುಧ; ಕುಲಿಶ. ೨. ಮಿಂಚು: ವಿದ್ಯುತ್ತು. 
೩. ಸಲ್ಲಕೀವೃಕ್ಷ; ಆನೆಬೇಲ. ೪. ಸಂತೋಷವನ್ನು ಕೊಡುವವಳು;. 
ಆಹ್ಲಾದವನ್ನು ನೀಡುವವಳು: ನೆರೆ ಮಗಳ ಸೊಸೆಯಾದರೆ ಹ್ಞಾದಿನಿಯಾಗಬಾರದೇ? 
(ಹೊತ್ತೂ. ೧೭೫). ೫. [ವೇದಾಂತ] ವೈಷ್ಣವಮತದ ಒಂದು ತತ್ತ್ವ: ಭಕ್ತನಿಗೆ ಸುಖ 
ಕೊಡಲು ಹ್ಲಾದಿನಿ ಸೃಷ್ಟಿಯಾಗಿದೆ. ಹ್ಲಾದಿನಿಯ ತಿರುಳೇ ಪ್ರೇಮ (ಭಾರದ. ೨೯೯). 
(ಸಂ. ಹ್ಞಾದಿನೀ] 


ಯೋಚಿಸಿ 


೨-೭-೨೨). 


15 


25 


ಳ 


೪ (ಟಾ). ೧ 


ಛ 


ಬೇಶೀಯಮಾದಾಗ ಇದಕ್ಕೆ "ಕುಳ' ಮೆದೂ ಸಂಸ್ಕೃತ ಲಕಾರಕ್ಕೆ ವಿಕಲ್ಪವಾಗಿ | 


ಬಂದಾಗಿ 'ಕ್ಷಳ'ವೆಂದೂ ಹೆಸರು. ೨. [ಗಣಿತ] ಒಂಬತ್ತು ಎಂಬ ಸಂಖ್ಯೆಯ 
ಸಂಕೇತ: ""ಅಜ್‌ರುಧ ಳಮೊಂಬತ್ತು'' (ಮಂಗರಾ. ೧೦೪-೧೦). 


ಳಕಾರ (ನಾ). "ಳ' ಎಂಬ ಅಕ್ಬರ: ವರ್ಣಂಗಳಕಾರಾದ್ಕಾಪೂರ್ಣತೆಯಂ ಪಡೆವುವಾ | 5 


ಳಕಾರಂಬರೆಗಂ (ಶಮದ. ೪). 
ಳತಾಂಗಿ "ಲತಾಂಗಿ' ನೋ. 
ಳತಾನೀಕ (ನಾ). ಬಳ್ಳಿಗಳ ಗುಂಪು : ತದ್ವನಾಂತ ಳತಾನೀಕದಿನುಣ್ಮುತಿರ್ಪ 

ಕಳಕಂಠಧ್ವಾನ ಸಂತಾನಮೆಂದಿಟ್‌ಕೆಯ್ದೆಂತುಮಗಲ್ಲು ಪೋಗವು ರುವತ್ಮೀರಾಳಿ 
(ಸಂ. ಲತಾನೀಕ] 


[೪+ ಕಾರೃ] 


ಕೇದಾರದಿಂ (ಜಗವಿ. ೨-೬). 


ಆ (ನಾ). ಕನ್ನಡ ವರ್ಣಮಾಲೆಯ ಐವತ್ತೈದನೆಯ ಅಕ್ಬರ; ೫ ಈ ಅಕ್ಷರದ 
ಆಕಾರವನ್ನು ಗಮನಿಸಿ ಇದನ್ನು "ಶಕಟರೇಫ' ಎಂದೂ "ಬಂಡಿಯ ರ' 
ಎಂದೂ ಹೇಳುತ್ತಾರೆ: ಯರಲಣನಳ ಅಟ ವರ್ಣೋತ್ಕರಮೆ ವಲಂ ಪದದ 
ಕಡೆಯೊಳಸ್ವರವಿಧಿಯಂ ಪಿರಿದುಂ ತಾಳ್ತುಗುಂ (ಶಮದ. ೪೮). 

ಅಂಚಿಕ್ಕ, ಅಂಚಿಗೆ, ಅಂಜಿಕೆ (ನಾ). ಸವಾರಿಗಾಗಿ ಆನೆಯ ಮೇಲೆ ರಚಿಸಿದ 
ಪೀಠ; ಅಂಬಾರಿ; ಹೌದ: ""ಅಂಚಿಕೆ ಮಹಾಸನಮಕ್ಕು'' (ಮಂಗಲಾ. ೪೭-೬); 
ಏಧಿವಶದಿಂದಾನೆ ಹೊಜುವ ಅಂಚಿಕೆಯ ಸನ್ನಿಧಿಯಶ್ವ ಹೊತ್ತು ಹೋಯ್ತೆನಲು 
ಜದಿಕರು ಧರಿಸುವ ಚೈನಧರ್ಮವ ಕಡೆಗಧಮರೆ ಧರಿಸುವರೆಂದ (ಭರಚ. ೬೧-೪೧); 
ವಾಜಿಗಳನಿರದೆ ಹಲ್ಲಣಿಸಿದರ್‌ ಮತ್ತಗಜರಾಜಿಗಂ ಅಂಚಿಕೆಯನಿಕ್ಕಿದರ್‌ (ಚಿಬಪು. 
೨೩-೨೫); ಹಿಂಚಿತು ಮಾತು ಮುಂಚಿದವಾಗ ಮದಗಜ ಅಂಚಿಕೆ ಸೂನಂಗಿ ಸಿರಿಯ ಕಂಚಿನ 
ತೂಟ್ಕಲು ಕೈಗತ್ತಿ ಸರಪಣಿ ಅಂಚೆಯಂಚೆಯಲೊದಗಿದವು (ಅಮುಸಾಂ. ೬-೭೮). ಈಶಿಚೆಗೆ: 


ಗಗನಕರಟಿಯ ಭಲ್ಲೂಕ ಚರ್ಮಗಳ ಅಂಚಿಗೆಯೊ ಭೂದೇವಿಗೆ ಪಿಡಿದು ನೆಗಪಿದ 


ಪೀಲಿದಳೆಯೊ ಪಗಲ್ಲತ್ತಲೆ ಸೊಗಸೊ ಕಾರಿನ ಮುಗಿಲೊಡ್ಡೊ (ವರ್ಧಚ. ೯-೬೬). 
ಅಂಜಿಕೆ: ಬೇರಿಗೆ ಅಂಜಿಕೆಯಿಕ್ಕಿಯಂಕುಶದೊಳು ವಾರಣವೆಂದು ಕಡಿದರು ವಾರಣಗಳ 
ಹಿಂಭಾಗವ ಕುಡುಹೆತ್ತಿ ಭೇರಿಯೆನುತ ಬಾರಿಸಿದರು (ನಾಗಕು. ೧೬-೩೯); ಸೀಸಕ ತನುತ್ರ 
ಜಂಜಿಕೆ.. . ಯುಗಾಕ್ಷಂಗಳುರಿಗೊಳೆ ಪಾಂಡುಪುತ್ರಸೇನೆಯೊಳೆಲ್ಲರುಂ ಬೆದಣಿದರ್‌ 
(ಜೈಮಿಭಾ . ೪-೩೮); ಸಕಲಾತಿಯ ಅಂಜಿಕೆಯ ನಿಕರದ ಕರಿ ಕಾಲಾಳುಗೂಡಿದ ಪೌಜ 
ಯಕಲಾಸಖಾನ ತೋಜ್‌ದನು (ಕಂನವಿ. ೧೧-೮೮). 
ಅಂಚಿಕ್ಕೆ, ರಂಜಿಕೆ, ಅಂಚಿಕ್ಕೆ, ಅಂಜಿಗೆ (ನಾ). ಒಂದು ಬಗೆಯ ಸಸ್ಮ: 
'ಮೂಲಫಲಪತ್ರಸಂಭವ ಹಾಲಾಹಲ ಮುಖ್ಯಜಾತಿಯಂ ಸಂಹರಿಸಲ್‌ ನೀಲಿ ಹಯಗಂಧಿ 
ಆಂEಆಂಶಚಿಕೆ ಸಾಲದೆಯೊಂದೊಂದೆ ಧರೆಯೊಳಂ (ಖಮದ. ೨-೧೯). ರಂಜಿಕೆ: ತಾವರೆ 
ಒಲೆ, ರಂಜಿಕೆ . . . ಬಜೆ ಇವಂ ಸಮಭಾಗ ಕಷಾಯವಿಕ್ಕಿ ಸೇವಿಸೆ, ರಕ್ತಗತಜ್ವರ 
ಗುಣವಹುದು «ಸಕವೈ. ೧೦೭). ಜಿಂಜಿಕ್ಕೆ: ""ನಂಜು ಅಂ[ಪಾಕಾಂ. ಅಂ] ಜಿಕೆ ತೊಟ್ಟ 
(ಚುಂಗರಾ. ೪೨ ೩೭); ""ಶಕುಲಾಕ್ಷಕಃ- ಗಂಧರ್ವದೂರ್ವೆ, ಅಂಜಿಕೆ, 
ಬಿಳಿಯ ಗಜುಕೆ"' (ಓಷಧಿ. ೧೬೨); ನೆಲದಾಯ್‌(ದೊಳು) ಅಂಜಿಕೆ ಕಕ್ಕೆಯುಂ ಬಗೆಯೆ 
ನೀರ್ಗಡರಿ(ವಿ)ನ ಪೊದಟ್‌ಂ ಪುತ್ತಿನ ಮೇಗೊಂದುತ್ತರದೊಳ್‌ ಬಗೆದು ಮೂಗೆಯ್ಕಂ 


ತುಪ್ಪೆಯಕ್ಕುಂ'' 


10 


3 
ಅ 


ಅಂಚೆ 


ಕೆನ್ನೆಡವರ್ಣಮಾಲಯ ಇವತ್ತುನಾಲ್ಕನೆಯ ಅಕ್ಬರ; P! |ಳತೆ "ಲತ' ನೋ. 
ಛತ್ರ (ನಾ), ಎ ಳಕಾರ: ಸಮನಿಸುಗುಂ ಗತ್ವಂ ಶಬ್ದಮಧ್ಮಮತ್ವಕ್ಕಮಂತೆ ಳತ್ವಕ್ಕಂ 


(ಶದುದ. ೨೬೬). (ಳ *- -ತ್ತ) 


ಳಾಂತ (ನಾ). ಳಕಾರದಿಂದ ಕೊನೆಗೊಳ್ಳುವ ಶಬ್ದ: ಗದವಜಕಾರಮವಿದಿರಿರೆ 


ಪದಮಧ್ಯಂ ವಿಷಯಮಾಗನೇಕಾಕ್ಸರದೊಳ್‌ ಪುದಿಯೆ ಲಘೂಪಧೆ ಕೆಲಕೆಲವೊದವಿರ್ಕುಂ 
ರಾಂತ ಳಾಂತಮವು ಶಿಥಿಲತೆಯಂ (ಶಮದ. ೪೩). ೪+ ಅಂತ್ಯ) 


ಳೊಳ್‌ (ನಾ). ಒಂದು ಅನುಕರಣ ಶಬ್ದ: ನಾಯಿ "ಳೊಳ್‌' "ಳೊಳ್‌' ಎಂದು 


ಒಂದೇಸಮನೆ ಬಗುಳುತ್ತಿದೆ (ರೂಢಿ). 


ಮಾಣ್ಣಗುಟ್‌ ಬಾವಿಯಂ ಮೂಯಖಾಳ ಮಟ್ಟದೊಳ್‌ ನೀರ ಧಾರೆಗಳಕ್ಕು೦ (ಅಟ್ಟಮ. 
೧೧-೫೫). ಅಂಜಿಗೆ: ಗಿರಿ (ಸಿರ) ಕರ್ಣಿ ನೀಲಿ ಅಂಜಿಗೆ ಸುರದಾಳಿಯ ಬಿತ್ತು ಗುರ್ದುಗಿ 
ನೆಲೆಯೆಂಬಿವನೊಂದಿರೆ ಕೂಡಿ ತಿಂದೊಡಾತನೆ ಗರುಡನವಂಗಟಕ್ಕಿ ಬಳ್ಳಿ 
ಮಣಿಗುಂ ಫಣಿಗಳ್‌ (ಲೋಕೋಪ. ೧೦-೧೮); ಸುರದಾಳಿ ನೀಲಿ ಅಂ(ಚಿ)ಜಿಗೆ ಕ(ಖ)ರ 
ಕರ್ಣಿಕೆಯೆಂಬಿನಿತಆ.ೊಳೊಪ್ಪುವ ಬೇರಂ ಬೆರಸಂಬಿಲದಿಂದರೆದೀಗರಿದೆನಿಸುವ 
ಫಣಿವಿಷಂಗಳಂ ಪರಿಹರಿಕುಂ (ಖಮದ. ೫-೬೦). (1?] 


ಅಂಚಿಗೆ "ಅಂಚಕ್ಕೆ' ನೋ. 
ಅಂಚೆ, ರಂಚೆ, ರೆಂಚೆ, ಅಂಚೆಯ, ಆಂಚೆ, ಆೆಂಚೆಯ (ನಾ). ಆನೆ, 


ಕುದುರೆಗಳ ಪಕ್ಕರಕ್ಕೆ; ಜೂಲು: "'ಅಂಚೆ ಗುಲಗಳು ಕುದುರೆಯಾನೆಗಳ 
ಪಕ್ಕರಿಕೆ'' (ಶಬ್ದಮಂ. ೪೨); ಪೊಸಪೊಸಬಣ್ಣದಿಂದಂಚಿತ ಅಂಚೆಯಂ ಪಣ್ಣಿದ 
ಪಟ್ಟವರ್ಧನಗಜೇಂದ್ರಮನೇ್‌ (ಬಾಧಪು. ೧೦-೨೧ ವ); ಹಣ್ಣಿದ ಅಂಚೆಯ ಹರಹಿದ 
ರನ್ನಗಂಬಳಿಯ ಕಟ್ಟಿದ ಕೊಂಬುಗತ್ತಿಯ ಕರದ ಸರಪಳಿಯ ಒಟ್ಟಿದ ನಟ್ಟನಡುನೆತ್ತಿಯ 
ನವಸಿಂಧೂರದ ಗಂಡಸ್ಮಳದೊಳ್‌ (ಹಮ್ಮಾರ. ೩-೩೩ ವ). ರಂಚೆ: ಆನೆಗಳ ರಂಚೆಗಳಖಿಲ 
ಖೇಟಗಳಾ ಸಲ್ಲಲಿತ ರಢಪಾಶಗಳನುಂ ನಿಲ್ಲದೇ ಭೇರ್ಯಾದಿ ವಾದ್ಮಗಳಲ್ಲಿ 
ನೋಡಿದರೊಂದುಮಿಲ್ಲದ ತೆರದಿ ಖಂಡಿಸುತ (ಆರ್ಟಾಎ. ೯-೫೫). ರೆಂಚೆ: ""ರೆಂಚೆ - 
ಜೂಲ; ಆನೆಯ ಜೂಲ'' (ಜಾನಕೋ. ೪೦). ಅಂಚೆಯ: ಮಣಿಯ ಅಂ(ಪಾಕಾಂ. ಆಂ) 
ಚೆಯದಂಜನದ್ವಿಪದಂತೆ ಹಗೆಗಳ ನಂಜು ಪುಗುತಂದಂ . . . ಲಕ್ಷ್ಮಣನು (ಕುಮುರಾ. 
೬-೩). ಈಂಚೆ,: "“ಗುಟಮೆಂದು ಆೆಂಚೆಯೆಂದೊಡಮಾನೆಗಳ ಕುದುರೆಗಳ ಪಕ್ಕರಿಕೆ'' 
(ಕಬ್ಬಕ್ಕೆ. ೪೧); ಸಿಂಧುರದೊಳ್‌ ಆೌಂಚೆಯುಮಂ ಮಲಂಗಿ ಜಿನನಾಥಂಗಿಕ್ಕಿದರ್‌ 
ಚಾರುಚಾಮರಮಂ ನಿಂದು ಸನತ್ಕುಮಾರನುಂ . . . ಮಾಹೇಂದ್ರನುಂ (ಅನಂಪು ೫-೩೫); 
ಬಿಡು ಗಜವ ಬಿಗಿ ಜೆಂಚೆಗಳ ತೆಗೆ ದಡಿಯ ಹಾಯಿಕು ಗುಳವ (ಕುವ್ಮಾಕ. 5-೧೧); 
ಮೇಳವಿಸಿದನು ಬಲವ ಮಣಿಗಣದೋಳಿವೆಳಗಿನ ಆಂಚೆ (ಪಾಕಾಂ. ಜೆ] ಹಣ್ಣಿದ . . . 
ಮದೇಭವ ಜೋದರೋಜೆಯಲಿ (ತೊರರಾ. ೬-೨೦-೭); ಕೊರಲೊಳ್‌ ಸ್ಪರ್ಣದ 
ಆೆಂಚೆಗಳ್‌ ಮಿನುಗೆ ಘಂಟಾಧಾನಮಿಂಬಾಗೆ . . . ಸಿಂಧುರಯೂಥಂ ಚಿಕದೇವರಾಯ 
ನಿದಿರೊಳ್‌ ಕಣ್ಣೊಪ್ಪುಗುಂ ಚೆಲ್ಟಿನಿಂ (ಯಾದಚಂ. ೪-೧೭). ಆೆಂಚೆಯ: ಹಮ್ಮಿದ ಗುಳದ 
ಹೂಡಿದ ಆೆಂಚೆಯದ . . . ನಿಂದ ಗಜಘಟಾಪಟಲದೊಳ೦ (ಗಿರಿಕ. ೬-೫೫ ವ); 


ಅಂಚೆಯ 


ಅಡರಿದನು ನಿಜಸತಿಸಹಿತ ಹೊಂಗದ್ದುಗೆಯ ಹೊಂಬೆಸದ ಆ್‌ಂಚೆಯದ . , . 
ಮತಂಗದ ಕಂದರವ (ತೊರರಾ. ೨-೨-೨೧). 

ಅಂಚೆಯ "ಐಂಚೆ' ನೋ. 

ಅಂಜಿಕೆ "ಅಂಚಿಕೆ' ನೋ. 

ಅಂಜಿಕ್ಕೆ "ಅಂಚಿಕ್ಕೆ' ನೋ. 

ಅಂಜಿಗೆ "ಅಂಚಿಕ್ಕೆ' ನೋ. 

ಅಕಾರ (ನಾ). "ಅ' ಎಂಬ ಅಕ್ಷರ: ಪಲ್ಲಟಿಸಿ ಡಕಾರದ ನೆಲೆಯಲ್ಲಿ ಟಕಾರಂ 
ಅಕಾರದೊಳ್‌ ರೇಫಂ ತಾನೆಲ್ಲಿಯುಮಕ್ಕುಂ ಪದವಿಧಿಯಲ್ಲಿ ಪರಂ ವ್ಯಂಜನಾದಿಯಾಗಿರೆ 
ಬಹುಳಂ (ಕಾವ್ಮಾವ. ೨೯೬); ಪದದ ಕಡೆಯಣ ಡಕಾರಕ್ಕುದಯಿಪುದು ಟಕಾರಮಾ 
ಆಕಾರಕ್ಕೊದವಿರ್ಪುದು ರೇಫಂ ವೃಂಜನಪದಮಿದಿರೊಳ್‌ ಸಂದಿಸೆ ಸಮಾಸದೊಳ್‌ 
ಬಹುಳತೆಯಿ೦ (ಶಮದ. ೧೮೩). (ಅ ಕಾರೃ] 

ಅಕ್ಕೆ (ನಾ). ( ಹಾರುವುದಕ್ಕೆ ಸಹಾಯವಾಗುವ ಪಕ್ಷಿಗಳ) ರೆಕ್ಕೆ; ಪಕ್ಕ: ಅಲ್ಲಿಂ 
ತಳರ್ದು ಹಿಮವದ್ಗಿರಿಯ ಸಮಾಪಕ್ಕೆ ಪೋಗೆವೋಗೆ ಮುನ್ನ ಪರ್ವತಂಗಳ್ಲೆ 
ಅಕ್ಸೆಯುಳ್ಳುದಬ್‌ಂದಖಳಧಾತ್ರಿಯಂ ತೊಲಲ್ಹು (ಧರ್ಮಪ. ೩-೫೭ ವ); ಆ ನೃಸಿಂಹನಂ 
ಹೂಡದೆತ್ತಿ ಅಕ್ಕೆಯಿಂದೌಂಕಿ ಪಾಲೌದನಹೋಧವಮಂಡಲಕ್ಕೆ ವೀರಂ (ವೀಶೈಪು. 
೩-೬-೧೯); ಅಕ್ಕೆ ಗಳನುಟ್‌ ಜೋಲಿಸುತ್ತೆ ಜೊಂಪಿಪುದೊಮ್ಮೆ . . . ಪತಿವಿರಹ 
ದಿಂದಮಾ ಪೆಣ್ಣಿಳ್ಳಿ (ಚೆಬಪು. ೪೬-೬); ಅಕ್ಕೆಯಂ ಬಿದಿರ್ಚಿ ಮೊರೆದೆಟ್ಟು ಮೇಣುಂ 
ಮುಂಬರಿವ ಬವರಿಎಂಡಿಂ . . . ಬನಂ ಮನಂಗೊಂಡುದು (ರಾಮಾಶ್ವ. ೫೪-೪). 
“ಎಜಂಕೆ' ಪರಾ. (« ಎಂಕೆ] 

ಅಚ್ಚೆ, ರಚ್ಚು, ರಚ್ಚೈ, ರೊಚ್ಚು, ರೊಚ್ಚೆ, ರೊಜ್ಜು, ಯೊಜ್ಜು (ನಾ). 
೧. ಕೆಸರು; ಪಂಕ: ತಿರಿದುಂಡು ಕಚ್ಚುಟಮನುಟ್ಟು ಅಚ್ಚೆಯೊಳ್ಳಟ್ಟು 
ಮುಟ್ಟುಗೆಟ್ಟುಬ್ಬೆಗಮುಬ್ಬರಿಸಿ ನಮೆದುದನದಂ ಮಡ್‌ದಿರೆ (ಸುಕುಮಾ. ೪-೩೦). 
೨. (ಆಲಂ) ಮಾತ್ಸರ್ಯ; ದ್ವೇಷ; ಹಗೆ: ನೆಜಗಡೆಯೊರ್ವಳ್‌ ಅಚ್ಚೆಗೆ ಬಂದರ 
ಕಂಡುಡುಪಾನನೆಯೊರ್ವಳ್‌ ತನ್ನೋರಗೆಯಬಲೆಯೊಳುಸಿರಿದಳು (ಜಯಕಾ. ೧೪-೪೪); 
ಲವಮಾತ್ರ ಅಚ್ಚೆಯಿಕ್ಕಿದಗೆ ಬಹುಹುಚ್ಚೆಂಬುದಂ ಈಗ ನಿಚ್ಚಯದಿ ತಿಳಿಯಬಂದಿತ್ತು 
(ಪ್ರಭುವು. ೯-೨೯); ಅಚ್ಚು ಇಲ್ಲದ ಬಂಡಿ ಮೆಚ್ಚು ಇಲ್ಲದ ದೊರೆಯು ಅಚ್ಚೆಯಲಿಹನ 
ಭಿಸವಿಮಾತು ಎಂದಿಗು ನಚ್ಚಬೇಡೆಂದ (ಸರ್ವಜ್ಞ. ೧೪೮೬). ೩. ದೂಷಣೆ; ನಿಂದೆ; 
ಅಪವಾದ: ಮಾತಿನಂತುಟಲ್ಲ ಶಿವಾಚಾರದ ಸರಿದೊಡಕು ಕಾಣಿರಣ್ಣಾ ಅಚ್ಚೆಯ 
ಮಾತಲ್ಲ ಬೀದಿಯ ಮಾತಲ್ಲ ಏಕೋರಾತ್ರಿಯ ಬಿಂದು ನೋಡಣ್ಣಾ (ಅವಚಂ.ಕ. 
೧೮೩-೫೦೦); ಮತ್ಮದೊಳಗೆ ಈಶಲಾಂಛನವ ಹೊತ್ತವರಿಗೆಲ್ಲ ನಿತ್ಯತ್ತ ಉಂಟೇ ಇದಲ 
ಅಬ್ಬೆಯ ಹೊಟಲಾಅದೆ ಮರ್ತ್ಮಕ್ಕೆ ಹೊಜಗೆಂದ (ಮೋಳಿಮಾ. ೧೮೭-೭೦೩). 
"ಐಚ್ಚೆವಾತು' ಪರಾ. ೪. ರಗಳೆ; ಹಗರಣ; ಗೊಂದಲ: ಕೊಣಚಾಡೆಲ್ಲರ 
ಮುಂದೆ ಅಚ್ಚೆಗೆಳೆಯುತ್ತಂ ಕಿತ್ತು ಮೆಯ್ಕೆಲ್ಲವಂ ಹಲ್‌ೌತಿಂದು (ಸೋಮೇಶ. ೭೩); 
ಹಲಅಲೆಯೊಳು ತಂದಿಕ್ಕಿತೆನ್ನ ಡಂಬಿನ ಭಕ್ತಿ . . . ಅಚ್ಚೆಗಂ ಬೀದಿಗಂ ಬರಿಸಿತೆನ್ನಯ ಭಕ್ತಿ 
( ತಿರುಗ. ದೇ. ೨೧-೧೯). ೫. ಚಂಡಿ; ಛಲ; ಹಟಮಾರಿತನ : ಬಾರದುದಂ ಕಡುಬಯಸಿ 
ಬ್ರತಂಗೆಟ್ಟೀ ಆಚ್ಚೆಯೊಳಿರ್ದೊಡೆ ನಿನ್ನಾತಂ ಕೂರಿದಂ (ಜಯಕಾ. ೧೦-೬೦). ೬. (7): 
ಮಚ್ಚರಿಸುವಂ ಪಳಿದು ಬಚ್ಚೆಯಪ್ಪಂ ಬಿಡದೆ ಅಚ್ಚೆಯ ವಿದೂಷಕನದೊರ್ವ ಕೆಳೆಯಂ 
(ಜನವ. ೪-೯); ಅಚ್ಚೆಯ ವಿಟರೆದೆಯೊಡೆವಂತೆ ಸ್ತ್ರೀಯರು ಮೆಚ್ಚಿನುಯ್ಕಲೆಯಾಡಿದರು 
(ಅಮುಸಾಂ. ೩-೭೭). ರಚ್ಚು: ೭. ಸೇಡು; ಮುಯ್ಕಿ: ಮಹಾಬಲ ಮೋಸ ಮಾಡಿದ - 
ನಾರಣಪ್ಪ ರಚ್ಚು ತೀರಿಸಿಕೊಂಡ (ಸಂಸ್ಕಾರ. ೧೩೨); ಹಾವಿಗೆ ಹನ್ನೆರಡು ವರ್ಷ 
ರಚ್ಚಿರುತ್ತದೆ (ಪ್ರಶ್ನೆ. ೧೭೩). ಆ. ರೋಷ; ಕೋಪ: ಹುಲಿಯ ರಚ್ಚನು ತಾಳಲಾಪುದೆ 
ಮೊಲನು (ಅಂಬಿಕಾ. ೬-೪೧); ರಚ್ಚಿನೋಳ್‌ ಗಿರಿಗೆ ವಜ್ರ ಪೊಡೆದಂತೆ ರಿಪುಬಲ 
ಬೆಚ್ಚಿದುದು (ತುರಂಗ. ೫೦-೪೫). ರಚ್ಚೈ: ೩. ಶ್ರೀರಾಮಾನುಜರ ದೃಷ್ಟಾಂತಗಳು 
ಸಮಸ್ಮೆಯನ್ನು ಮತ್ತಿಷ್ಟು ಕ್ಲಿಷ್ಟ ಮಾಡಿದುವು. ಕಕಮುಕ ಹಿಡಿಸಿದವು, 
ರಚ್ಚೆಗೆಳೆದವು (ಜೀವಾತ್ಮ.೩೦೬). ರೊಚ್ಚು: ೧. ಧ್ಯಾನಕ್ಕೆ ಕುಳಿತಾಗಲೆಲ್ಲ ಅವರ 
ಮೇಲೆ ಕಸವನ್ನೂ ಕೊಚ್ಚೆಯನ್ನೂ ರೊಚ್ಚನ್ನೂ ತಂದು ಸುರಿಯುವರು (ಪೈಗಂಬ. ೨೨). 


೯೦೧೬ 


ಅಟ್ಟಡಿಕಾಅಿ 
| ೩. ಕಲಿ ಬಬ್ರುವಾಹನಂ ಬಿಲ್ಲೊಂಡು ರೊಚ್ಚಿನೋಳ್‌ ತೆಗೆದೆಸೆಯಲಾ ತರಂ ಫಲುಗುಣನ 
ಹೃದಯದೋಳ್‌ ಥಟ್ಟುಚ್ಚಿತು (ತುರಂಗ. 6೨-೨೪). ಆ. ರೋಹಿಣಿಯ ಮೇಲೆ ಆ 
ಗುಂಡನಿಗೆ ಬಹಳ ರೊಚ್ಚು (ರಂಗರೋ. ೧೦೯); ಎಷ್ಟು ದಿವಸ ರೊಚ್ಚು, ಏನು 
ನಿಷ್ಕಾರಣ ದ್ವೇಷ! (ಗಂಮಾಯ. ೧೧೦). ಕೊಚ್ಚೆ: ೯. ಬಗ್ಗಡ; ರಾಡಿ: ಬಚ್ಚಲಲ್ಲಿ 
ಕೊಚ್ಚೆಯು ರೊಚ್ಚೆಯೋ ರೊಚ್ಚೆಯು! (ನಡೆಬಂ. 5-೬). ರೊಜ್ಜು: 
೯. ಎತ್ತುಗಳ ಕಾಲಿನಲ್ಲಿ ಮತ್ತು ಅವುಗಳು ಮಲಗುವ ಸ್ಥಳವಲ್ಲಿ ಕೆಸರು ಹುದಲು 
ರಾಡಿನೀರು ರೊಜ್ಜು ಆಗದ ಹಾಗೆ . . . ಸಗಣಿಯನ್ನು ಮೂತ್ರವನ್ನು ಬಳಿದು ಹಸನು 
ಮಾಡುತ್ತಿರಬೇಕು (ಕೃಷಿ ೧೯). 6ಕೊಜ್ಜು: ೧. ಸಜ್ಜನರ ಸಂಗವದು ಹೆಜ್ಜೇನುಕೊಡ 
ದಂತೆ ದುರ್ಜನರ ಸಂಗದೊಡನಾಟ ಬಚ್ಚಲಿನ ಆೊಜ್ಜಿನಂತಿಹುದು (ಸರ್ವಜ್ಞ. 6೧೯). 
ರಚ್ಚೆಗಿಕ್ಕು ಎ ರಗಳೆ ಮಾಡು; ರಂಪಮಾಡು; ಗೊಂದಲವನ್ನುಂಟುಮಾಡು: 
ತುಚ್ಛದಾನವನ ದುರ್ಮತಿಯಿಂದಮಿವರೆಲ್ಲ ರಚ್ಚೆಗಿಕ್ಕುವರಲ್ಲದೇನುಂಟು (ವಂಕಾರಾ. 
೬-೬೨-೪೨); ಮೆಚ್ಚಿ ಸೂಳೆಯ ಮನೆಯ ಹೆಂಡಿರ ರಚ್ಚೆಗಿಕ್ಕುವ ರಾಪುಮಾಡುತ (ಕರಿಕ. 
೮೬-೨). ರಚ್ಚೆಹಿಡಿ ಐ ಹಟಿಹಿಡಿ; ಚಂಡಿಮಾಡು: ನರಸಿಂಹ ರಚ್ಚೆಹಿಡಿದು ಅಳುತ್ತಿದ್ದರೆ 
. ಸಮಾಧಾನ ಮಾಡುತ್ತಿದ್ದರು (ತಾಯಿಕ. ೭೯); ರಚ್ಚೆ ಹಿಡಿದ ಮಗುವನ್ನು 
ಸಮಾಧಾನಗೊಳಿಸುವುದು ಎಷ್ಟು ಕಷ್ಟವೆಂದು ನನಗೆ ಆಗ ಗೊತ್ತಾಯಿತು (ನನ್ನಪ. ೧೦೬). 
ರೊಚ್ಚಿಗೆಬ್ಬಸು ಎ ರೇಗಿಸು; ಕೆರಳಿಸು: ಪ್ರಜೆಗಳನ್ನು ಕೆಣಕಿ ರೊಚ್ಚಿಗೆಬ್ಬಿಸಿದಂತಾಗುವುದು 
(ಕೃಷ್ಣಭೂ. ೨೧೮); ತಾನು ಹಿಂದೆ ಪಟ್ಟ ಸುಖದ ನೆನಪು ಬಂದು ದೇಹವನ್ನು 
ರೊಚ್ಚಿಗೆಬ್ಬಸಿದರೂ ಸೋಜಿಗವೇನಿಲ್ಲ (ಭೀಮಕಾ. ೨೩೧). ರೊಚ್ಚಗೇಳಿಸು 
ರೊಚ್ಚಿಗೆಬ್ಬಿಸು: ನನ್ನ ಮನಸ್ಸನ್ನು ರೊಚ್ಚಿಗೇಳಿಸಬೇಡಿ (ದೇವಹಂ. ೨೦೪). ರೊಚ್ಚಿಗೇಳು 
= ರೇಗು; ಕೆರಳು; ವ್ಯಗ್ರವಾಗು: ಜನನಾಯಕರನ್ನು ಬಂಧಿಸಿದುದರಿಂದಾಗಿ ಜನತೆ 
ರೊಚ್ಚಿಗೆದ್ದಿತು (ಕುರುಕಾ. ೧೪೯); ರೊಚ್ಚಿಗೆದ್ದ ಹುಡುಗರು ಮಚ್ಚರವಿಟ್ಟ ಸರ್ಪದ ಹಾಗೆ 
(ಮರಳಿ. ೧೮೭). ಅಚ್ಚೆಮಾಡು, ರಚ್ಚಿಮಾಡು, ರೊಚ್ಚೆ ಮಾಡು ನ ರಗಳೆ ಮಾಡು; 
ರಂಪಮಾಡು: ಅಚ್ಚ ಪಾಲ್ಮೊಸರು ನವನೀತವು ಮಜ್ಜಿಗೆ ಅಚ್ಚೆಮಾಡಿ ಕುಡಿವ (ಪುರಂದ. 
೨-೯೩-೫);ಪದಗಳನ್ನು ಹೇಳದಿದ್ದರೆ ಮಗು ತೊಟ್ಟಿಲಲ್ಲಿ ಸುಖವಾಗಿ ಮಲಗಿ ನಿದ್ರಿಸುವುದಿಲ್ಲ, 
ರಚ್ಚೆಮಾಡುತ್ತದೆ (ಹಳ್ಳಿಬಾ. ೧೧); ತನ್ನ ತಾಯಿಯ ಕೈಗಾಗಲಿ ಅಜ್ಜಿಯ ಕೈಗಾಗಲಿ 
ಹೋಗಲೊಲ್ಲದೆ ರೊಚ್ಚೆಮಾಡುತ್ತಿರಲು. .. ಎಳೆದೆತ್ತಿಕೊಂಡಾಗ ಅವನು ಅಳತೊಡಗಿದನು 
(ಮಲೆಮ. ೫೨೮). [ದೇ. 8 ತೆಲು. ಆೊಚ್ಚು, ರೊಚ್ಚು, ರೊಚ್ಚೆ] 
ಅಚ್ಚೆಗೆಯ್‌ (ಕ್ರಿ). ಹಟಹಿಡಿ; ಚಂಡಿಮಾಡು: ಇದಿರ್ಗೆ ಬಾರಳು ಬೆಚ್ಚಿ 
ನೋಳುಳೊತ್ತಿನಿಂದೆ ಮಚ್ಚಿ ಪೆಜನ ನಡೆವಳುಲಿದು ಅಚ್ಚೆಗೆಯ್ವಳ್‌ (ಜನವ. ೧೧-೬೨). 
(ಅಚ್ಚೆ 4 ಕೆಯ್‌] 
ಅಚ್ಚೆವಾತು (ನಾ). ನಿಂದೆಯ ಮಾತು; ಅಪವಾದ: "'ವಿಗಾನಂ, ವಚನೀಯತಾ - 
[ಅಚ್ಚೆ + ಮಾತು] 


5 


10 


15 


ಈ ೨ ಅಚ್ಚೆವಾತು'' (ಹಲಾಯು. ೨೪-೧೪೬). 

ಅಟ್ಟ "ರಟ್ಟ' ನೋ. 

ಅಟ್ಟಕುಳ "ರಟ್ಟಕುಳ' ನೋ. 

35| ಅಟ್ಟಡಿ (ನಾ): ಬಯ್ಗುಳು; ನಿಂದೆ: "ಅಟ್ಟಡಿಕಾತಿ' ಪರಾ. 
[ಇ- ತೆಲು. ಬಟ್ಟಡಿ, ರಟ್ಟಡಿ) _ 

ಅಟ್ಟಡಿಕಾತಿ (ನಾ). ಮಾತಿನಲ್ಲಿ ಗಡುಸುತನ ತೋರುವವಳು; ಗಡುಸುಗಾತಿ: 
ಪತಿಭಕ್ಕೆ ಧೀರೆ ಶೃಂಗಾರೆ . . . ಅಟ್ಟಡಿಕಾತಿ ನುಡಿದಳು ರತಿದೇವಿರಮಣ 
ನೊಳಾಗ (ಭರಚೆ. ೫೦-೫೦). [ ಆಟ್ಟಿಡಿ + - ಕಾತ್ಮಿ] 

40! ಅಟ್ಟಡಿಕಾರ್ತಿ (ನಾ). ಎ ಅಟ್ಟಡಿಕಾತಿ: ಮೇಲ್ವಾಯ್ದುಂ ವಿಟನ ಕೇಶಾಗ್ರಮಂ 
ಪಿಡಿವುತಡಿಕಿಲ್ದಾಸಿನೊಳ್ಳೆಡಂಪುತ್ತೆ . . . ಬಲ್ಬಿನ್ನಣದ ಗಳರವಂಗಳಿಂ ರುಂಕಿಸುತರಲ್ವ 
ಪೂಮಾಲೆಯಿಂ ಪೊಯ್ದುತ್ತಲೊರ್ವೆ ಅಟ್ಟಡಿಕಾರ್ತಿಯೆಸೆದಿರ್ದಳು (ಚೇರಮ. ೮-೫೨). 

| ಜಟ್ಟಡಿಕಾಅ + - ತ್ರಿ (ಆ... ಇತ್ತಿ)] 

ಅಟ್ಟಡಿಕಾಅ (ನಾ). ಶತ್ರುಗಳನ್ನು ಮೂದಲಿಸುವವನು: ಬಿಟ್ಟಲ್ಲಿ ಬಿಡದೆ ದಂಡೆತ್ತಿ, 
ನಡೆದು ರಿಪು ಆಟ್ಟಡಿಕಾಅನೆಯ್ತಂದು . . . ಬೆಳ್ಳಿಯ ಬೆಟ್ಟವ ಕಂಡನಿದಿರೊಳು 

[ ಅಟ್ಟಡಿ 3- - ಕಾಲ] 


45 


(ಭರಚೆ. ೨೮-೬೧). 


ಅಟ್ಟಡಿತನ 


ಅಟ್ಟಡಿತನ (ನಾ). ಗಡುಸುತನ; ದಿಟ್ಟತನ: ಅಡಿ ಮುಡಿ ಸಂಚು ವಂಚನೆ 
ವಿಡಾಯಮಡರ್ಪ ತೊಡರ್ಪು ತೋಟಿ ಅಟ್ಟಡಿತನಂ . . . ಮಸುಳ್ಗಣಿಕಾಂಗನೆಯರ್ಗೆ 
ಶಾಶ್ವತಂ (ವೃಷವಿ. ೨೮-೬೩). [ ಅಟ್ಟಡಿ 1 - ತನ] 

ಅಟ್ಟೆ, ರಟ್ಟೆ, ರೆಟ್ಟೆ (ನಾ). ೧. ಪಕ್ಷಿಯ ರೆಕ್ಕೆ, - ಪಕ್ಕ: ""ಎಜಂಕೆಯೊಳು ಅಟ್ಟೆ'' 
(ಶಬ್ದಮಂ. ೩೧); ಮೂಜುವರ್ಣದ ಗಿಣಿ ಮಲ್‌ಯನಿಕ್ಕಿತ್ತು ಅಟ್ಟೆ ಬಲಿದು ಹಾಅಲಾಜದು | 5 
(ಕಲ್ಮಾಶಾಂ. ೩೬); ಅಟ್ಟೆ ಮುಜ್‌ದು ಪಕ್ಷಿ ಹಾಜ್‌ತ್ತು ಹಾಜುವ ಪಕ್ಷಿಯ ಮಾಲ್‌ 
ನುಂಗಿತ್ತು. ಬಯಲು (ಮೋಳಿಮಾ. ೨೨೨-೬೭೪); ಸುರಪತಿ ತಮ್ಮ ಅಟ್ಟೆಯ 
ಕಡಿವಂದಂಜಿ ಶರಧಿಯ ಹೊಕ್ಕ ಶೈಲಗಳು ಇರದಲ್ಲಿಂ ಪೊಲಜಮಡುವಂತೆಯ್ದಿ 
ದವುರುತರಮೆಂಟು ಭೇರುಂಡ (ನೇಮಿಸಂ. ೧೦-೨೮೨). ೨. ತೋಳು; ಬಾಹು: 
ದೈತ್ಮ ಬಂದಡಹಾಯ್ತು ಅಟ್ಟೆಯ ಹಿಡಿದಿಡಲಾಗಿ ಕಂದರ್ಪ ನಿಂದನಾಗಸದೆ 
(ಮೋಹತ. ೧೨-೯೩); ಕುಟ್ಟುವ ನೆವದಿಂದ ಅಟ್ಟೆಯನು ತಿರುಹುವಳು (ಸರ್ವಜ್ಞ. 
೧೮೪೧). ರಟ್ಟೆ: ೨. ವಿದೂಷಕನು . . . ರಟ್ಟೆಗಳಿಗೆ ಹಿಂಗಟ್ಟುಗಳಂ ಕಟ್ಟುತ್ತ 
` (ಹೌಗಂಭಿ. ೫೦೬-೧೬); ಹೊಟ್ಟೆಯಲ್ಲಿದ್ದ ಸಿಟ್ಟು ರಟ್ಟೆಯಲ್ಲಿಲ್ಲ (ಕಗದ್ಮ. 1 ೫೧); | 
ರಟ್ಟೆ ಮುರಿಯಬೇಕು, ರೊಟ್ಟಿ ತಿನ್ನಬೇಕು (ಗಾದೆ). ರೆಟ್ಟೆ: ೨. ಮೃದುವಾಗಿ ರೆಟ್ಟೆಯ 
ಮೇಲೆ ಕೈಯಾಡಿಸಿದಳು (ದೀಪದ. ೧೦೫); ಮೊಂಡಕೊಡಲಿ ರೆಟ್ಟೆಗೆ ಮೂಲ (ಗಾದೆ). 

(ದೇ. ॥ ತುಳು. ಕೊಡ. ರಟ್ಟೆ; ತೆಲು. ರೆಟ್ಟ) 

ಅಟ್ಟೆಗಡಿ (ಕ್ರಿ). ರೆಕ್ಕೆಗಳನ್ನು ಕತ್ತರಿಸು, - ತುಂಡರಿಸು: ಸುರಪತಿ ಅಟ್ಟೆಗಡಿಯೆ 

ನಭದಿಂ ನೆಲಕುರುಳುವ ಬೆಟ್ಟಗಳಂತೆ ಭರದಿ ತಿರುಗುವ ಡೆಂಕಣಿಯ ಬಲ್ಲುಂಡುಗಳರಿಗಳ 


10 


15 


ಮೇಲುದುರಿದುವು (ಚಂಪ್ರಸಾಂ. ೮-೬೧). [ಅಟ್ಟೆ + ಕಡ್ಡಿ] 
ಅತ್ವ (ನಾ). - ಅಕಾರ: ಅಕಾರಕ್ಕೆ ವ ಅತ್ವಕ್ಕೆ (ಶಮದ. ೬೬ ಟೀಕೆ. [ಅಡಿ -ತ್ತ] |20 
ಅಪಅಪನೆ, ರಪರಪನೆ (ಅ). ಒಂದು ಅನುಕರಣ ಶಬ್ದ: ಪಟಪಟನಿಕ್ಕುವ 
ಪಕ್ಕಗಳಿಂದಂ ಅಪಜಪನದಿರ್ಗುಂ ಬಾನ್‌ ಬಯಲೆಲ್ಲಂ (ಒದ್ದಪ್ರ. ೪-೧೬೨). ರಪರಪನೆ: 
ಆತನಿಗೆ ಬಂದ ಕೋಪದಲ್ಲಿ ಜಗಳವಾಡುತ್ತಿದ್ದವನ ಕೆನ್ನೆಗೆ ರಪರಪನೆ ಬಾರಿಸಿದನು 
(ರೂಢಿ). (ಜಪಣಪೃ + - ಅನೆ] 
ಅಪ್ಪು "ಚೊಬ್ಬು' ನೋ. 25 
ಜಿವಕೆ "ಅವಿಕೆ' ನೋ. | 
ಅವಿಕೆ, ರವಕೆ, ರವಿಕೆ, ಅವಕೆ (ನಾ). ೧. ಹೆಂಗಸರು ತೊಡುವ ಕುಪ್ಪುಸ: ಕಿಕ್‌ಗೆ 
ಅವಿಕೆಯುಂ ಬೊಂಬೆದೊಟ್ಟಿಲು ಮೊದಲಿವೆಲ್ಲವನು ತಂದುಕೊಡುವರು ನಾಳೆ (ಬಸಪು. 
೧೪-೧೫); ಮುಸುಕಿ ಅವಿಕೆಯೊಳಡಸಿ ಜೋಲ್ವ ಪೆರ್ಮೊಲೆಗಳಂ . . 
ಮೆಚೆದರ್‌ (ಚಿಬಪು. ೧೦-೭೫); ಎನಗೆಅಕವಾಗಿರುವನ ಕರೆತಂದರೆ ನೀಜ್‌ ನಿನಗೆ ಪರಿಪರಿ | 30 


ಸೀರೆ ಅವಿಕೆಯಿತ್ತು ಪೊರವೆನು (ಕಂನವಿ. ೯-೪೩), ರವಕೆ: ೧. ರವಕೆಯಂದೊಟ್ಟು 
ಕುಂಕುಮಬೊಟ್ಟನಿಟ್ಟು ( ಮಹಾವಿ. ೨೨-೫೪); ಬೆಳ್ಳುಡೆಯನುಡಿಸಿದರ್‌ ರವಕೆಯಂ ತೊಡಿಸಿ 
(ಕಾಲೂರ. ೧೮೩-೪೧೪); ಇಂದುಮತಿ . . . ಸಿಲ್ಕ ರವಕೆ ತೊಟ್ಟುಕೊಂಡು ತಯಾರಾದಳು 
(ಅಪನಾ. ೨೪೮). ೨. ಮೈಜೋಡು; ಕವಚ: (4). ರವಿಕೆ: ೧. ಬಿಗಿಯಾಗಿ.ರವಿಕೆಗಳಂ 
ತೊಟ್ಟು (ಸೌಗಂಬ. ೧೯೧-೧೫): ಸುನಂದಳ ತಾಯಿ ಸುಂದರಮ್ಮ . . . ರವಿಕೆಯೊಂದಕ್ಕೆ 
ಗುಂಡಿ ಹಾಕುತ್ತಾ ಹೊರಗೆ ಬಂದರು (ಡೂಬೆಟ್ಟ. ೧); ಉಟುಕೊಳ್ಳೆ ಸೀರೆಯ ತೊಟುಕೊಳ್ಳೆ 
ಸಣ್ಣರವಿಕೆಯ (ನಾಪದ. ೨೩). ಜಿವಕೆ: ೧. ಜಾಟ್‌ ಬೀಳುವ ಮೊಲೆಗಳನು. ಸೇರಿಸಿ 
' ಅವಕೆಯಿಂದೆತ್ತಿ ಕಟ್ಟಿಯೆ ವೃದ್ಧವಾರವನಿತೆಯರೊಪ್ಪಿದರು (ಜೀವಂಸಾಂ. ೧೯-೯೫); ! 
ಅಂಜನವರ್ಣದ ಸಣ್ಣ ಅವಕೆಯಪರಂಜಿಯಂದದ ಮೈಗೆ ಮೇಲೆಯೆ ಮಂಜುವಸ್ತ್ರದ | 
ಮೇಲುಸೆಅಗು ಬೆಡಂಗಿಳಿದೇಂ ಜಾಣೆ ವಿಟ್ಟಿಗೊಪ್ಪಿದಳೊ (ಭರಚ. ೪೦-೬೩); ಬೆಮರ್ದಂಗಂ 
ಪತ್ತಿದತ್ತೀ ಅವಕೆಯನುಗಿ ನೀಂ (ರಾಜಶೇ. ೧೧-೧೪೧). | 
| 


| 


40 


(ದೇ. 8 ತಮಿ. ರವಿಕ್ಕೆ, ಇರವಿಕ್ಕೈ; ತುಳು. ರವಕೆ; ತೆಲು. ಅವಿಕ, ರವಿಕ, ಆಯಿಕ, ಲೈಕ] 
ಅಳ "ಅಟ' ನೋ. 
ಆಲ. ರಳ, ಅಳ (ನಾ). "ಟ' ಎಂಬ ಅಕ್ಷರವನ್ನು ಗುರುತಿಸಲು ಉಪಯೋಗಿಸುವ 
ಸಂಜ್ಞೆ; ಔ ಕುಳ, ಕ್ಷಳಗಳಿಂದ ಬೇರೆಯಾದ "ಟ' ಕಾರವನ್ನು ಅದರ |« 
ಆಕಾರದಿಂದ ಈ ರೀತಿ ಗುರುತಿಸುತ್ತಾರೆ: ಸ್ಫಟಿಕಂಪೇಟಿಕೆ. .. ಲಂಪಟ ಶಬ್ದಯುಗಂ 


೯೦೧೭ 


ಉಾಟಣ 


ಅಬಕ್ಕೆ ನೆಟ್‌ ಸಂದೇಹಂ (ಶಮದ. ೨೨); ಕುಳ ಅಬಂಗಳೊಳ್ಬರ್ತಿಸಿರ್ಕು೦ (ಸಂಜೀವ. ೧೦). 
ರಳ: "ಟ' ಕ್ಕೆ ರಳ ಎಂದೂ "ಅ' ಕೈ ಶಕಟರೇಫ ಅಥವಾ ಬಂಡಿಯ ರ ಎಂದೂ 
ಹೆಸರಾಯಿತು (ಕೈಪಿಡಿ. ೪); ಹನ್ನೊಂದನೆಯ ಶತಮಾನದವರೆಗೂ ಈ ರಳ (ಆ ಅಟ) 
ಅದು ಹೇಗೋ ಉಸಿರಾಡುತ್ತಿದ್ದು . . . ಈಚೆಗೆ ನಶಿಸತೊಡಗಿತು (ದ್ರಾಎಎ. ೩೨೬). ಅಳ; 
ಕವಿತತಿ ವಿಚಾರಿಸಬೇಡದಟ್‌ೌಂ ಅಳ ಕುಳ ಕ್ಷಳಂಗಳನಿದಚೊಳ್‌ (ಗಿರಿಕ. ೧-೩೨); ಆಳ ಕುಳ 
ಶಿಥಿಲಸಮಾಸ ಮುಂತಾದವಟೌಳಗಿಲ್ಲಿ ಕೆಲವುಳ್ಳರುಂಟು (ಭರಚ. ೧-೮). 


| ಅಟಾಂತ (ನಾ). "ಟ'ಕಾರದಿಂದ ಕೊನೆಯಾಗುವ ಶಬ್ದ: ಆಟಾಂತಕ್ಕೆ - 


ಆಅಗಲ್ಲಳ್‌, ಎಸಬ್ಲಳ್‌ (ಶಮದ. ೪೨ ಪ್ರಯೋ). [ಅಲ 1 ಅಂತ್ಯ) 


ಲಾಂತ (ನಾ). "ಅ'ಕಾರದಿಂದ ಕೊನೆಯಾಗುವ ಶಬ್ದ: ಬಾಂತದೊಳಂ 


ಮೃತಿದಾನಾರ್ಥಾಂತದೊಳಂ ವ್ಯಂಜನದ ತಕಾರಂ ದೀರ್ಫಂ ಪಿಂತಿರೆ ಬರ್ಕುಂ ಪ್ರಸ್ತತೆ 
ಉಾಂತಕ್ಕಂ ರೇಘಮೊರ್ಮೆ ತವುಗೆ ಪಕಾರಂ (ಶಮದ. ೨೪೦). (ಅ + ಅಂತ್ಯ) 


ಮಾಟಣ, ರಾಟಣ, ರಾಟಣೆ, ರಾಟವಾಣ, ರಾಟವಾಳ, ರಾಟವಾಳೆ, ರಾಟಳ, 


ರಾಟಾಣ, ರಾಟಾಲ, ರಾಟಾಳ, ರಾಟೆವಾಳೆ, ಯಾಟವಳ, ಯಾಟಳ, ಯಾಟಾಳ 
(ನಾ). ೧. ಬಾವಿಯಿಂದ ನೀರೆತ್ತುವ ಗಾಲಿಯ ಯಂತ್ರ; ಚಕ್ರ; ಅರಘಟ್ಟಕ: 
""ಉದ್ಧಾಟಕಂ, ಘಟೀಯಂತ್ರಂ, ಪಾದಾವರ್ತಃ ಅರಘಟ್ಟಕಃ- ಈ ೪ ಯಾಟಣಂ'' 
(ಹಲಾಯು. ೧೧೩-೬೩); ನಿನಗೀ ಖಳಸಂಸೃತಿಯೆಂಬುದೊಂದು ಉಟಣದೊಳಗಮ್ಮ ನೀಂ 
ಮೊಗಪೆಯಾಗದೆ ತಾಳ್ವಪವರ್ಗಮಾರ್ಗಮಂ (ಅದಿ. ೩-೭೧); ಯಾಟಣದ ಮೊಗಪೆಯಂತೆ 
ಕಡೆವ ಕಡೆಗೋಲಂತೆ . . . ಮಾಣದೆ ತಿರುಗುವ ಬಾಲುಮಂ ನಂಬಿ ಮೆಯ್ಕಅೌಯದೆ 
ಭೋಗಕಾಂಕ್ಷೆಯಿಂದಿರ್ದೆಂ (ಧರ್ಮಾಮೃ. ೯-೨೩); ಯಾಟಣದ ಗುಂಡಿಗೆಯೊಲಾದೆಂ 
ಧರ್ಮಮನಜ'ಯದೆ (ಕುಮುರಾ. ೬-೧೧). ರಾಟಣ: ೧. ಅಯ್ನೂರ್ಬ್ಬರುಂ ರಾಟಣದ 
ಬಾವಿಯ ಧರ್ಮ್ಮೇತಕ್ಕೆ . . . ಕೊಣ್ಣು ಬಿಟ್ಟ ಎರೆ ಮತ್ತರೆರಡು (ಸಾಇಇ. 2೧೭ ೫೫-೪೨; 
1082); ಅಲ್ಲಿಯೆ ನೀರ್ಗಿಕ್ಕಿದ ರಾಟಣಂಗಳೊಳಂ ಮತ್ತಅೊಳ್ಳತ್ತುಕೊಳಗ ಭತ್ತವಾಗೆ 
ಮತ್ತರ ಲೆಕ್ಕದಿಂ (ಕಇಆ. ೮೮-೧೯-೩೪; ಸು. 12ನೆಯ ಶತ). ರಾಟಣೆ: ೨. ಯಂತ್ರದಲ್ಲಿ 
ಉಪಯೋಗಿಸುವ ಚಕ್ರ, ಗಾಲಿ: ಹಡಗಿನ ಪಟ, ಪಟದ ಅಡ್ಡದಿಮ್ಮ, 
ಮೊ.ವನ್ನು ಎತ್ತುವ . ಅಥವಾ ಇಳಿಸುವ ಹಗ್ಗ, ರಾಟಣೆಯ ಸಲಕರಣೆ (11/೩. 
ಇಂಕಾ). ರಾಟವಾಣ: ೧. '"ರಾಟಣ - ನೀರೆಳೆಯುವ ಗಾಳಿರಾಟೆ (ರಾಟವಾಣ; 
ರಾಟವಾಳ; ರಾಟಾಳ)'' (ಚಾನಕೋ. ೪೦). ರಾಟವಾಳ: ೧. ರಾಟವಾಳದ ಭಾಂಡದಂತೆ 
ಲೆಕ್ಕವಿಲ್ಲದೆ ತಿರುಗುತ್ತ (ತತ್ವಚಂ. ೨-೧೨); ಮಾಯಾಬದ್ದನಾಗಿ ರಾಟವಾಳಕ್ಕೆ ಬಿಗಿದ 
ಭಾಂಡದೋಪಾದಿಯಲ್ಲಿ ತಿರುಗುತ್ತ (ನಾನಾಗು. ೧೪-೪2. ೩. ಮರದ ಕುದುರೆಗಳೂ 
ತೊಟ್ಟಿಲುಗಳೂ ಇದ್ದು ಚಕ್ರಾಕಾರವಾಗಿ ತಿರುಗುವ ಆಟದ ಯಂತ್ರ: ಹೆಣ್ಣು 
ಗಂಡು ಹುಡುಗರೆಲ್ಲಾ ಒಂದೊಂದು ಪೈಸಾ ಕೊಟ್ಟು ರಾಟವಾಳದಲ್ಲಿ ಸುತ್ತಿದುವು (ನಿಬಂಧ. 
॥,, ೧೧೯). ರಾಟವಾಳೆ: ೩. ರಾಟವಾಳೆಗೆ ಪುರುಸತ್ತೇ ಇಲ್ಲ. ತೆಪ್ಪೋತ್ಸವದ ದಿನವೂ 
ಅದು ತಿರುಗಿತು (ಬನಾಂ. 6೫). ರಾಟಳೆ: ೧. ಎಸಗುವದು ರಾಟಳದಂತೆ ಸೂಕ್ಷ್ಮತನುವು 
(ಚಿದಾವ. ೧೩೭-೬). ರಾಟಾಣ: ೧. ''ರಾಟಣ(ಳ, ರಾಟಾಣ), ರಾಟಾಳ, ರಾಟೆ - 
ಅರಘ-ಟ್ಟಎ ಜಲಯಂತ್ರ'' (ತದ್ದಕೋ. ೩೮). ರಾಟಾಲ: ೧. ತೊಟ್ಟಿಲ ಜೀಕವ ತೂಗಿ 
ಕೈಬಿಟ್ಟರೆ ಗಾಳಿಯ ರಾಟಾಲದೊಳು ಪ್ರಾಣವು ತಿರುತಿರುಗಿ ಬಂದರು ತೆಳಗೆ ಮೇಲೆಂದರು 
ಮುಂದಿಲ್ಲ ಹಿಂದಿಲ್ಲ ಹಾಗೆ ಇದೆ (ಸಖೀಗೀ. ೩೧-೫೮೮). ರಾಟಾಳ: ೧. ಸೋಜಿಗದ 
ರಾಟಾಳ ಸೂತ್ರದ ವಿವಿಧ ನೂತನದ ಭೋಜನದ ಶಾಲೆಗಳ . . . ಪುರ ರವಿತೇಜದಲಿ 
ಜಗಜಗಿಸುತಿರ್ದುದು «ಅಂಬಿಕಾ. ಜೀವ ಹಂಕಾರದೊಡವೆರದು 
ಜನನಮರಣಾದಿಗಳನನುಕರಿಸಿದವನಂತೆ . . . ರಾಟಾಳದೊಳ್‌ ತಿರುಗುವಂ (ವೆಂಕಾರಾ. 
ಭು ಈ ರಾಟಾಳವು ಎಂದೆಂದಿಗೂ ಸುತ್ತುತ್ತಲಿದೆ (ಎಚಾಮಂ. ೫೩). ರಾಟೆವಾಳೆ: 
೩. ಒಂದು ರಾಟೆವಾಳೆ! ಒಂದೇ ರಾಟೆವಾಳೆಯಾದರೆ ಆಯಿತು! ಕುದುರೆ ಇರುತ್ತೆ; ಆನೆ 
ಇರುತ್ತೆ; ಕುರ್ಚಿ ಇರುತ್ತೆ (ದಿನಾರಿ. 4೨). ಖಾಟವಳ:; ೨. ಹತ್ತಿ ನೋಡಿದೊಡಿನ್ನೆರಡು 
ಸುತ್ತಿನ ಕೋಟೆಯೊತ್ತಿನಲಗಳು ಕಂದುಕವ ಮತ್ತೆ ಯಾಟವಳ ಸೂತ್ರದ ಯಂತರಗಳ 
ಬಿತ್ತರವನು ಕಂಡರಾಗ (ಕಂನಎ. ೧೪-೨೬). ಯಾಟಳ: ೧. ಯಾಟಳದಂದದಿಂ ತಿರಿವ 
ಸಂಸ್ಕೃತಿದುಃಖದಿಂ ಪೊಅಮಟ್ಟು ಶಾಶ್ವತಸೌಖ್ಯದೊಳ್‌ ನೆರೆವುಪಾಯಮನಟಕ್ತಿಯಿಂ 


೮-೧೩); 


ಉಾಟವಳ ೯೦೧೮ 


ಅಷ್ಟು 

ವಿನಿಸಿಲ್ಲದೆ ಲ್‌ಕ್ಕಟಿಮದೇಕೆ ಭೂಪಾಲಂ ನಮ್ಮೆಲ್ಲರುಮಂ ಸೆಚ್‌ವೊಯ್ದಪಂ 

(ಧರ್ಮಾಮೃ. ೨-೫೦); 69 [ಪಾಠಾಂ. ಅ) ಕೃಟಮೆ ನಿಂದಿಸದೊರ್ಮೆ ಪರಿಕೆಸುವುದು (ಪಡ್ಮರಾ. 

೮-೬೩). ಉೌಕ್ಕಟ್ಟ: ""ಆೌಕ್ಕಟ ಬಿನ್ನನೆಯೆನೆ ಸುಮ್ಮನೆಂಬ ಪರಿ'' (ಕವಿಕಂ. ೧೩೧); 

ಘಟಕುಚಯುಗೆ ವಲ್ಲಭನುಂಗುಟದೊಳ್‌ ತನ್ನಕ್ಷಿಯುಗಳಮಂ ಕಂಢೊರ್ಬಳ್‌ 

ಜಟಿಮಾನ್ಗಳಿಲ್ಲಿಗೇಕಕಟ ಅೌಕ್ಕಟ ಬಂದುವೆಂದು ನೋಡುತ್ತಿರ್ದಳ್‌ (ಧರ್ಮಾಮ್ಮ. 

೭-೨೧೯). [ಆ ಅೌಕ್ಕಟ,) 

ಉಂಚೆ, ರಂಗ, ಅೌಂಚೆಯ, ಯುಂಜೆ (ನಾ). ಒೃಂದು ಬಗೆಯ ಚರ್ಮವಾದ್ಯ: 
ಪೊಯ್ದೆಕ್ಕವ ; ಳೆಯ ದನಿಯುಂ ಉದ್ದುವ ಅಂಚೆ [ಪಾಶಾಂ. ಜೆ] ಯ ೦ ಎಮುಂ ಬಾಜ್‌ಪ 
ಜಿಂಕರಮು:. ವಳಿಯಂ ನೆರಪೆ (ಅರ್ಧನೇ. 6-೭೫ ವ); ಜುಂಚೆ ಹತ್ತು ಬೀರಣವಜ್‌ ಹತ್ತು 
ಹತ್ತು ಡಮರು . . . ಇನಿತು ವಾದ್ಮಂಗಳ ವೃಂದ ಮೊಜೆವವು (ಕುರ್‌ ೪೧-೬೭); 
ಗೋವಳರು ಬಾಜಿಪ ತಿತ್ತಿರಿಯ ಕೊಂಬುಗಳ . . . ಅಂಚೆಯ ಎಕ್ಕಷೆದ್ದಳೆಯೂ 
ಒತ್ತರಿಪ ದನಿಗೇಳುತಾ ಪುರುಷೋತ್ತಮನು . . . ಬರುತ (ಸಾಳ್ಯಭಾ. ೨೨-೫೮). 'ರಂಜೆ: 
ಚೀರಿದುವು ನಿಸ್ಸಾಳತತಿ; ಅಂಜೆ ಗಜಘಟೆ ಗಜರಿದುವು ರಂಜೆ (ಶ್ರೀರಾಮಾ. ೬೮೧-೮೬). 
ಜಿಂಚೆಯ: ಡೌಡೆ ಕುಕ್ಕುರು ತುಡುಮು ಅಕಿಂಚೆಯವಾ .'. . ಕೇಳಿಸಿದರು (ಭರಚ. 
೧೨-೪೦). ಉಂಜೆ: ಉಂಜೆಯ ದನಿ ದಿಕ್ಬಾಲರನಂಜಿಸೆ . ನಭಮಂ 
ಜೇವೊಡೆಯುಲಿಪು ಸುತ್ತಿ ಮುತ್ತಿತ್ತಾಗಳ್‌ (ಪಂರಾಮಾ. ೪-೫೬); ಒತ್ತುವ ಕೋಡ ಕಾಳೆ 
ಕುಣಿವೋಜೆಗೆ ಬಾಜಿಪ ಜುಂಜೆ . . . ಮತ್ತೊತ್ತುವ ಗರ್ಜಿತಂ ಮೆಚ್‌ವ ಬೆಟ್ಟದ ಬೇಡರ 
ಪಳ್ಳಿಪಳ್ಳಿಯೊಳ್‌ (ಸೂಕ್ತಿಸು. ೩-೨೦೧); ಕರಿಯ ಬೃಂಹಿತ ಹರಿ ಹೇಷಾರವ ಜೇಂಕರಣ 
ಬಾಜಿಸಿ ಉಂಜೆಗಳ ಅರದ ಚೀತೃತ ನುಡಿಸುವ ವಾದ್ಮಕಾ ಸಿಂಗ ಕೆರಳ್ಲು 
ಮೇಲೆಯ್ತಂದುದಾಗ (ವರ್ಧಜ. ೪-೪೧); ಕೊಳಲು ತಪ್ಪಟೆ ಉಂಜೆ ಚಿನ್ನಗಾಳೆಯು ಭೇರಿ 
. « * ಭೋರೆಂದು ಮೊಟ್‌ಯೆ (ಜ್ಞಾನಚ. ೪-೪೮). [ದೇ. 8ತೆಲು. ರುಂಜೆ) 

ಅಂಜಿ "ಉಂಚೆ' ನೋ. | 

| ಮಿಂಜೆಯುರ್ದು (ಕ್ರಿ). "ಜುಂಜೆ' ವಾದ್ಯವನ್ನು ಬಾರಿಸಿದಂತೆ ಬಾರಿಸು, 

ಏಟು ಹಾಕು: ರಾಜಕುಮಾರರ್‌ ಪಲರುಂ . . . ಕಲ್ನೆಲೆ ನಿಂದ ಮುನಿಯಂ ಕಂಡು 

ಮುನಿದು ಗುಂಡುಗಳಂ ಕೊಂಡಿಟ್ಟು ತಣಿಯದೆ ಕಲ್ಲುಗಳನಡಕಿ ತಂದೊಟ್ಟಿ ಕೊರಳ್ವರಂ 


ಬೆಸಸಲೈವೇಟ್ಮು (ಧರ್ಮಾಮೃ. ೧-೬೫); ಉಾಟಳ ಮುಅ್‌ದು ಸೂತ್ರ ಹಣಿದು 
ನಿಶ್ಕೂನೃವಾದಡೆ ಕೂಡಲಚನ್ನಸಂಗಯ್ಯನಲ್ಲಿ ಮಹಾಪ್ರಸಾದಿಯೆಂಬೆ (ಚನ್ನವ.6. 
೫೭೧-೧೨೫೮); ವಸಂತರಾಜಂ . . . ಗಿಡುವಂ ನಟ್ಟು ಉಾಟಳಮನೆತ್ತಿ ಬೆಳೆಯಿಸಿದಂ (ಗಿಂಕ. 
೨-೭೧ ವ); ಜ್ಕೋತಿಶ್ಚಕ್ರಂ ತುದಿಯೊಳ್‌ ಮಾತೇಂ ಯಾಟಳದ ತೆಜದೆ ತಿರುಗುತ್ತಿರ್ಕುಂ 
(ದಶಕು.೭-೨೦); ರಿಪು ಕೌರವರ ರಕುತದ ಉಾಟಳವನೆತ್ತುವೆನು (ಇವ್ಮಾಅ. ೮-೪೧). | 5 
೩. ಸಿಂಗಾರವಡೆದ ಉಾಟಳದುಯ್ಕಾಲೆಯ ಮಂಗಳವಿಭವದಿನಡರ್ದು . . . 
ತುಂಗಯೌವನೆಯರಾಡಿದರು (ಮೋಹತ. ೧೪-೮೮). ಯಾಟಾಳ: ೧. '"ಅರಘಟ್ಟ 
ಮುದ್ಧಾಟಕಂ ಘಟೀಯಂತ್ರಮೆನೆ ತಿರಿಗಿ ಬಹ ಯಾಟಾಳಮೆನಿಕು'' (ಮಂಗರಾ. ೧೨೫-೧೯); 
ಅಖಂಡಮಂಡಲವೆಂಬ ಭಾವಿಪ ವನವೆ ಯಾಟಾಳ (ಅವಚಂ. ೧೮೦- ೮೧೨); ಪರುಠವಿಸಿದರು 
. ಕೊಪ್ಪರಿಗೆ ಯಂತ್ರದ್ರೋಣಿಗಳ ಉಾಟಾಳಸೂತ್ರಗಳ (ತೊರರಾ. ೧-೭-೮). |10 
೩. ಸುರುಚಿರ ದಿವ್ಮವಿಮಾನಗಳಿನಲಾಗ ಮೆಜ್‌ದುವು ಯಾಟಾಳಗಳು (ಕಂನವ. ೨೦-೩೫). 
(ದೇ. ॥ ತಮಿ. ಇರಾಟ್ಟಿನಮ್‌; ತೆಲು. ರಾಟನ, ರಾಟ್ನ) 

ಉಖಾಟವಳ "ಯಾಟಣ' ನೋ. 

ಉಾಟಳ 'ಯಾಟಣ' ನೋ. 

ಖಾಟಾಳ "ಯಾಟಣ' ನೋ. 15 

ಖಾಟ್ಪ, ಅರಟೆ, ರಹಟ, ರಹಾಟ, ರಾಟೆ (ನಾ).೧.ಎ ಯಾಟಣ ೧: ""ಅಂಧುಸ, 
ಕೂಪಃ- ಈ ೨ ಬಾವಿ. ಪ್ರಧೀಃ, ನೇಮಿ: (ಅದಅ ಉಾಟ್ಪ) (ಪಾಠಾ. ಯ್ಯಾಟ)'' 
(ಹಲಾಯು. ೧೧೩-೬೨). ಅರಟೆ: ೨. ನೂಲು ತೆಗೆಯುವ ಸಾಧನ; ಚರಕ: 
""ತ್ರಸರಃ, ಸೂತ್ರವೇಷ್ಟನಂ - ೨ ನೇಯಿಗೆಯವರು, ನೂಲುಸುತ್ತುವ ಅರಟಿ 
Eಟೆ3 ''(ಸಿದ್ದಾಂತಿ. ೩೬೩೪). ರಹಟ: ೧. "ರಹಟಘ ಟಿಕಾನ್ಮಾಯ', 
“ರಹಟಘಟೀಯಂತ್ರ' ಪರಾ. ರಹಾಟ: (8). ರಾಟೆ: ೧. ರಾಯರು... 
ಹಿತ್ತಿಲಲ್ಲಿದ್ದ ಬಾವಿ ತೋರಿಸಿದರು. ಹೊಸತಾದ ಹುರಿಹಗ್ಗ ರಾಟೆಯ ಕೊರಳಿಗೆ 
ಆತುಕೊಂಡಿತ್ತು (ಬನಶಂ. ೧೪೬). ೨. ಮೇಟಿಯಿಂ ರಾಟೆ ನಡೆದುದಲ್ಲದೆ ದೇಶದಾಟವೆ 
ಕೆಡುಗು (ಸರ್ವಜ್ಞ. ೧೩೪೬೭); ಎಲ್ಲೋ ಒಂದೊಂದು ಮನೆಯ ಅಟ್ಟದ ಮೇಲೆ 
ಓಬೀರಾಯನ ಕಾಲದ ರಾಟೆಗಳಿದ್ದವು (ಹುಟ್ಟಿಹ.೭). ೩. ಯಂತ್ರದಲ್ಲಿ |೫ 


ಉಪಯೋಗಿಸುವ ಚಿಕ್ರ, - ಗಾಲಿ: ಈತನು. . . ರಾಟೆ (Wheeiand Ax]e),ಕಪ್ಪಿ 
(Pulley), ತಿರುವು (5೦೧೪), ಈ ಸರಳಯಂತ್ರಗಳ ಉಪಯೋಗವನ್ನು ವಿಸ್ತಾರವಾಗಿ 
ತಿಳಿಸಿದ್ದಾನೆ (ಶಿಲ್ಪನಾ. ೯೦). 


ಪೂಲ್ಟ್‌ರ್ದಡದನೇಟ್‌ ತಲೆಯಂ ಉಂಜೆಯುರ್ದಿ ಬಾಜಿಸಿ ಪಾಡುತ್ತಿರೆ (ಬಂಹರಿ. ೧೪-೨೫ 
ವ);ಆ ಪೊಟಲ ಪೊಲೆಯನೊರ್ವಂ. .. ಮಹರ್ಷಿಯಂ ಜೋಡಾಡಿ ಕಾಡಿ ಪೆಗಲನೇಜ್‌ರ್ದು 
ತಲೆಯಂ ಅುಂಜೆಯುರ್ದುತ್ತುಂ ಬಾಜಿಸಿದೊಡೆ (ಜೀವಸಂ. ೧೪೪-೨೧ ವ). 


(ದೇ. ॥ ತಮಿ. ರಾಟ್ವೆ; ತುಳು. ರಾಟೆ; ತೆಲು. ರಾಟ್ಟ./ ಸಂ. ಅರಘಟ್ಟ./ ಪ್ರಾ. 

ರಹಟ್ಟ್‌, ಅರಹಟ್‌) 

ಉಾಮಡಿ (ನಾ). ಒಂದು ಊರಿನ ಹೆಸರು (?): ಶ್ರೀಚೋಟಮಹಾರಾಜಜ್ಗ್‌ 
ಚಾತೆಯಪರಸಿನ xx ಕಣ್ಣ ಕೊಟ್ಟ ಯಾಮಡಿಯ ತಳಾಜುಮಿಣ್ಣಪೋದಿಯ ಪಿಳ್ಳಯತಲೆದ್‌ 
೫೫ ಗಾರಮುಂ (ಎಕ.ಸ. ಗೋರೀಬ. ೩೩-೩; ಸು. 900). ([?] 

ಅಿಂಚೆಯ "ಮುಂಚೆ' ನೋ. 

ಅೌಕ್ಕಟ್ಟ (ನಾ). ೧. ಬರಿದಾದುದು; ವೃರ್ಥವಾದುದು; ಪ್ರಯೋಜನ 
ವಿಲ್ಲದುದು: ""ಆೌಕ್ಕಟಮೆಂದೆನಲೈ ಬಣ್‌ದೆಂಬುದು'' (ಕರ್ಣಾನಿ.೫೦); ಮರುಳಾಗಿ 
ಕೆಮ್ಮನೀತನನುರಿಯಂ ಕಾಣ್ವಂತೆ ಕಂಡು ಉೌಕ್ಕಟಮುನಿಸಿಂ ಹರಿಯಿಸುವೆನೆಂದು ಪಾಪದ 
ಭರದಿಂ ನರಕಕ್ಕೆ ಜಗುಟ್ಟಿನೆನ್ನಾತ್ಮೇಶಂ (ಧರ್ಮಾಮ್ಯ. ೧೦-೨೧೭); ಉೌಕ್ಕಟದ ಶಕ್ತಿಯಂ 
ಮುಂದಿಕ್ಕಿಯುಮಾತ್ಮಾಂತರಂಗದೊಳ್‌ ಮುಳಿಸಂ ಪಿಂದಿಕ್ಕಿಯುಮಾ ಫಣಿಯಂ 
ಕೊಂದಿಕ್ಕದಿರ್‌ (ಜಗವ. ೩-೧೧೧); ಉೌಕ್ಕಟಮಾದುದೀ ಬಲ್‌ಯೇಟ್ಸ್‌ (ರಾಮುಶ್ಯ. 
೧೬-೨೬). ಪಿ. ಮೌನ: '"ಖೌಕ್ಕಟಮೆಂದುಂ ಮೂಗುವಟ್ಟುದೆಂದುಂ ಮೌನಂ'' 
(ಕಶಸಾ. ೫೮-೨೮೬). [7) 

ಖಿಕ್ಕಟ್ಟ "ಟ್‌ಕೃಟಂ' ನೋ. 

ಅೌಕ್ಕಟಂ, ಉೌಕ್ಕಟ್ಟ (ಅ). ನಿಷ್ಕಾರಣವಾಗಿ; ಸುಮ್ಮನೆ: ""ಆೌಕ್ಕಟಂ, ಬಿನ್ನನೆ, ಬಿನ್ನಗೆ- 
ಈ ೩ ಸುಮ್ಮನೆಯೆಂಬರ್ಥಂ'' (ಕಳಸಾ. ೫೮-೨೮೫); ಆ ದೆಸೆಯನಣಂ ನೋಡಲ್ಸಂಕಿಸು | 45 
ವೆನಗೆ ಮದಾಳಿ ಅೌಕ್ಕಟಂ ಪಲ್ಮೊರೆವಾ (ಮಲ್ಲಿಪು ೩-೪೧); ಪೊಲ್ಲಮೆಯಿಲ್ಲದೆ ಕಳ 


[ಉಂಜೆ (ಆ ಅಂಚೆ) 4 ಉರ್ದು] 
30| ಉಂಜೆವಾರಿಸು (ಕ್ರಿ). ಎ ಉಂಜೆಯುರ್ದು: ಅವಂದಿರ್‌ . . . ಆ ಮುನಿಯ 
ತಲೆಯನಂಜದೆ ಜುಂಜೆವಾರಿಸಿ [ಪಾಉಾಂ. ವಾಸಿ] ಪೋಪುದುಂ (ನೇಮಿಪು. ೧೪-೭೦ ವ); ಆ ' 
ತಪಸ್ಟಿಯಂ ಕೈಗಲ್ಲಳಿಂದಿಟ್ಟು . . . ತಲೆಯೊಳ್‌ ತಳಂಗಳಿಂ 'ಉಂಜೆವಾರಿಸಿ ಪೋಪುದುಂ 
(ಮಹಾನೇ. ೧೬-೩೬ ವ). [ಯಂಜೆ (ಇ ಅಂಚೆ) 4 ಬಾರಿಸು] 
| ಆಂಕೆ "ಎಅಂಕೆ' ನೋ. 
೩ ಆಂಚೆ "ಅಂಚೆ' ನೋ. 
ಆಂಚ್ಮೆ (ನಾ). ಒಂದು ಬಗೆಯ ವಿಲಾಸಗೃಹ (7): ಮಾಡಮಂ ಪತ್ತಿ ಸುತ್ತಿಆೌದ 
ಕರಗದಡಪದ ಡವಕೆಯ ಮಡಿಯ ಪರಿಯಣದ ಬಾಣಸಿನ ಗುಣನೆಯ ಮಜ್ಜನದ 
ದೇಹಾರದ ಟ್‌ಂ[ಪಾಠಾಂ. ರೆಂ]ಚೆಯ ಕೊಂಚೆಯದ . . . ಮಂಡವಿಗೆಯ ವಿಳಾಸ 
ನಿವಾಸಂಗಳಿಂದಂ (ಶಾಂತಿಪು. ೧೦-೧೪೭ ವ). (7 
401 ಆಂಚೆಯ “ಅಂಚೆ' ನೋ. 
ಕ್ಕೆ "ಎಅಂಕೆ' ನೋ. 
ಆಷ್ಟು, ರೆಪ್ಪು (ಕ್ರಿ). ೧. ಹೊಡೆ; ಬಡಿ: ""ಆಪುಮ- ಪ್ರಹರಣೇ'' (ಶಮಧಾ); 
ಮತೆಯುಗೆ ಕಾವನುಂ ತಪ್ಪೆ ತಪ್ಪುವನುಂ ಮಗಳುದಡೆ ಆಪ್ಬುವನುಂ ಅದೆಂತು 
ಮೊಪ್ಪುವನುಂ (ಎಕ.೪॥ ತರೀಕೆ. ೬೧-೩೭;11847); ತಗುರ್ದಟ್ಟಿ ಆೆಪ್ಪುವ ಮಾಚೆಯನಾಯಕ 
(ಮೈಆರಿ. ೧೯೩೭, ೧೭-೨೯; 1196); ದೈತ್ಯರಂ ಅಪ್ಪಿ ಸೊಪ್ಪಿ ಸೋವಿದ ಶ್ರೀರಾಮಂ ಬೇಳ್ವ 
ಜನ್ನದ ಹಸುವಂ ಕಳ್ನುಯ್ದುಂ ಬಾಟ್ಸ್‌ನೆಂದು ಬಗೆವ ನೀನಾವೊಂ? (ರಾಮಾತ್ಮ. 


ಅಪ್ರ 


೧೧೨-೨೦). ರೆಪ್ಪು: ೨. ಹಾಕು; ಎಸೆ: ಕಣ್ಣಾ ರೆಪ್ಪೆ ತೆರೆಯದಲಿರಲು ಹೇಲನು 
ರೆಪ್ಪುವರು ದೇಹಕ್ಕೆ ನೊಸಲಿಗೆ ಕಸವ ತೆಗತೆಗದು ಕುಪ್ಪಳಿಸುವರು (ಜ್ಞಾನಸಿಂ. ೪೨-೩೮). 
(ದೇ. ॥ ತೆಲು. ಲೊಪ್ಪು; ಗೊಂಡಿ. ರೇಹ್‌] 

ಆಪ್ಟೆ, ರಪ್ತೆ ರೆಪ್ಪೈ (ನಾ). ಕಣ್ಣಿನ ಎವೆ, - ಎಮೆ: ಆಪ್ಪೆಯಂ ತೆಗೆದೀಕ್ಷಿಪಂ 
ಕಣ್ಣಪ್ಪುವಂ ತೊಡೆವಂ ಬಿಡದೆ ಕಣ್ಣಪ್ಪದೇವನು (ಬಸಪು. ೧೮-೫೭); ಲೋಚನಯುಗಳಕ್ಕೆ 
ಹೊಗೆಸುತ್ತಿ ಆೆಪ್ಪೆ ಮುಚ್ಚಿದುವೇ (ಮೋಹತ. ೯-೧೪). ರಪ್ಟೆ; ರಪ್ಪೆ ಬಡಿಯದೆ ಒಂದೇ 
ಸಮನೆ ಅವಳನ್ನು ನೋಡಿದಳು (ರೂಢಿ). ರೆಪ್ಪೈ: ಥಳಥಳನೆ ಹೊಳೆಯುವುದನ್ನು ರೆಪ್ಪೆ 
ಮುಚ್ಚದೆ ನೋಡಲು ಧೈರ್ಯವಿರಬೇಕು (ಆರ್ಯಕ. 6೪); ರೋಗಿಗೆ. . . ಮೇಲಿನ 
ರೆಪ್ಪೆಯನ್ನು ಸ್ವತಃ ಮೇಲಕ್ಕೆತ್ತಲಾಗುವುದಿಲ್ಲ (ಕೆಲರೋ. ೨೨); ಕಣ್ಣಿನ ಕಡೆ ಕೈಬೀಸಿದಾಗ 
ತಕ್ಷಣ ರೆಪ್ಪೆಗಳು ಮುಚ್ಚಿಕೊಳ್ಳುತ್ತವೆ (ಶಿಕ್ಷದ. ೭೩೩). (ದೇ. ತಮಿ. ರೆಪ್ಪೈ, ರಪ್ಪೈ, 
ಇರಪ್ಪೈ; ತುಳು. ರೆಪ್ಪೆ, ರಂಪೆ; ತೆಲು. ಆಪ್ಪ, ರೆಪ್ಪ; ಕುಎ. ರೆಪ್ಪ) 

ಊೂಂಕಿಡು "ಯೌಂಕಿಡು' ನೋ. 

ಆೊಂಕು "ಯೌಂಕು' ನೋ. 

ಆೂಂಜೆ, ಬ್ಬೆ (ನಾ). ೧, ಕೆಸರು; ರಾಡಿ: ಕಾಮಸಂಗಮಂ ಬಿಟ್ಟು 
ಕ್ರೋಧಕಂಬದ ಕೆಚ್ಚ ಮುಟ್‌ದು ಲೋಭಚೊಂಪೆಯ ಕೆದಟ್‌ ಮೋಹದ ಮುಳ್ಳಿನ 
ಮನೆಯ ಮೆಟ್ಟಿ (ಗಣಭಾ. ೩೪೦-೭); ಗುಡುಬೆ ಕಾಳವ್ವೆ ಕಪಿಲೇಶ್ವರನನೊರ್ವ ತಾಪಸಿಯಾ 
ದಿನಂ ಒಗುಮಿಗೆಯ ಹಾಲ ಮಜ್ಜನಗೆಯ್ಕೆ ಸೂಸಿ ಬೀದಿಗಳಲ್ಲಿ ಪರಿದು ಜೌಗೇಆ'ಯಾ 
ಆೊಂಪೆಯೊಳಗಗಣಿತಮಹಿಮ ಬಸವಯೆಂದು ಬೀಳಲ್‌ (ಪಾಸೋಪು ೪-೧೬). ಆೊಬ್ಬೈ: 
೨. ಹೊಲಸು: ಸೋಜುವ ಜೊಲ್ಲೊಸರರ್ಬಿಯ ಮೊದಲಾಗೆ, ಊಬ್ಬೆಯ ನೀಟದ 


ತಳರ್ನಾಲಗೆ ಕೀಟೌಲಾಗೆ . . . ಪೇರೊಡಲ ಗೋರರೂವಿನ ದಾನವಂ. . . ಬೊಬ್ಬಿಣಿದು ' 


(ರಾಮುಶ್ವ. ೧೧೧-೨೯). [ಇ- ತೆಲು. ರೊಂಪಿ] 

ಊೊಜ್ಜು " ಅಚ್ಚೆ' ನೋ. 

ಆೂಟ್ಟ (ನಾ). ಒಬ್ಬಾತನ ಹೆಸರು (7): ಮಹಾಸಾಮನ್ತ ಬಿರುದರ ಆೊಟ್ಟ 
ಬಿರುದರ ಮೈಕುತ್ತಿ ಶ್ರೀಮತ್‌ ಬಿಜ್ಜ . . . ಆಳುತ್ತಿರೆ (ಸಾಇಇ. ಬಃ. - (೫೭-೬; ಸು. 922); 
ಒಡ್ಡವಡಜ್ಸ್‌ಲ ಅಮೃತ ಅಜವರ್ಮ್ಮ ಆೊಟ್ಟ ಭುವಣ್ನ್ಣ ಅಜವರ್ಮ ಊರ್ಗೆ 
ಪಡೆದೊರ್‌ (ಸಾಇ-. ॥X-, ೬೪-೧೦; 344). 

UP ಇದು " ಅಟ್ಟ' ಶಬ್ದಕ್ಕೆ ಸಂಬಂಧಿಸಿರಬಹುದೇ?) 

ೊಟ್ಟಯ್ಯ (ನಾ). ಒಬ್ಬಾತನ ಹೆಸರು: ನುಡಿದನ್ಹೆ ಗಣ್ಣ ಕೃತಯುಗಗಳ್ಳಂ 
ಶ್ರೀಮತ್‌ ಚೊಟ್ಟಯ್ಯಂ (ಸೌಇಇ. 13-1೬೬-೭; ಸು. 956). (ೊಟ್ಟ * ಅಯ್ಕ]) 

ೊಟ್ಟು (ನಾ). ರಭಸ; ಜೋರು; ವೇಗ: "ಶೊಟ್ಟುವಾಯ್‌' ಪರಾ. 

[ಆ ಒಅಂಟು] ' 

ಆಟ್ಟುವಾಯ್‌ (ಕ್ರಿ). ರಭಸದಿಂದ ಹಾಯು; ಜೋರಿನಿಂದ ಮುನ್ನುಗ್ಗು: 
ಮುಳಿದಿದಿರಾದುದಾದೊಡಿದಿರಂ ಮುಳಿಸಿಂದಮನನ್ನಪಾಳನಾಗಳೆ . . . ತಣುಂಪುಗು 
ಮಾಗಳೆ ಚೊಟ್ಟುವಾಯ್ಲುಮಾಗಳೆ ಪಡೆ ಪೊಯ್ದುಮಾಗಳೆ ಪೊರಳ್ಳುಗುಮಾಗಳೆ ಕೊಂದು 
ಕೂಗುಗು (ಸೌಇಇ ೩1, ೧೪೫-೭; 1099). (ಟ್ಟು * ಪಾಯ್‌) 

ಆೊಪ್ಪ, ರೊಪ್ಪ, ಊೊಪ್ಲು (ನಾ). ೧. ಪ್ರಾಣಿಗಳು ಇರುವ ನೆಲೆ; ಹಕ್ಕೆ: 
ಕುಪ್ಪಳಿಸಿ ತುಜುಗಿ ಪರ್ವಿದ ಆೊಪ್ಪವನಿರದಂಡುಗೊಂಡು ಪಂದಿಯ ಬಳಿಯೊಳ್‌ 
ನೊಪ್ಪು ನೆಗೆದುರ್ಬಿ ಪಾಯುತೆ ಚಪ್ಪರಿಸುತ್ತುಗಿದು ಬಗಿದು ತೆಗೆದುವು ನಾಯ್ಗಳ್‌ 
(ಗಿರಿಕ. ೧-೧೦೩); ಹಳ್ಳದೊತ್ತಿನ ಹೊದಅ ಹೊಸಮೆಳೆಯ ಟೊಪ್ಪದಿಂ . . . ಎಕ್ಕಲಂ 
ಬೀದಿವರಿದುದು ಬೇಂಟೆಕಾಅರೊಳಗೆ ೬-೧೧); ಪೆರ್ಬುಲಿ 
ಖೊಪ್ಪವನೊತ್ತುಗೊಂಡವಲ್ಲಲ್ಲಿ ಮೃಗಂಗಳುಂ ಮಿಡುಕುಗೆಟ್ಟಿರುತಿರ್ದುದು 
ಕೂಡೆ ಬೇಂಟೆಯೊಳ್‌ (ಸೂಕ್ತಿಸು. ೩-೧೧೭). ೨. ಗಲಭೆ: ""ಚೊಪ್ಪಂ * ಗಲಭೆ'' (ಶಮದ. 
ನ.೪೬ ವತ್ತಿ). ರೊಪ್ಪ: ೩. ಕುರಿ, ಹಂದಿ ಮುಂತಾದುವುಗಳನ್ನು ಕೂಡುವ ಜಾಗ; 
ದೊಡ್ಡಿ: ಬಂದರೆ ನುಡಿಸದೆ ರೊಪ್ಪದ ಹಂದಿಯವೋಲಿಪ್ಪರೆಡೆಗೆ ಪೋಗದೆ 
ಎನಯಂಗುಂದದೆ ಸಜ್ಜನರೆಡೆಗಾನಂದದಿ ಪೋಗುವದು ತಿಳಿದು ಬುಧಜನರೊಲವಿಂ 
(ನೀತಿಸಾ. ೧೪೭); ಕುರಿಗಳೆಲ್ಲಾ ರೊಪ್ಪದಲ್ಲಿ, ದನಗಳೆಲ್ಲಾ ತೊಟ್ಟಿಯಲ್ಲಿ, ಜನಗಳೆಲ್ಲಾ 


(ಹಚಕಾ. 


೯೦೧೯ 


ಆೊಬ್ಬೈ 


| ಹಟ್ಟಿಯಲ್ಲಿ ಬಳಲಿ ಕೆಡೆದರು ತೆಪ್ಪಗೆ (ಇಂಗೀತ. ೫೨-೧); ಮೇಯುವ ತುರುಗಳು 
ಬಾಲವನೆತ್ತಿ ರೊಪ್ಪಕೆ ಭರದಲಿ ಹಾರುವುವು «ಕದಕೆ.೬-೪). ೪.""ದನ ಕುರಿಗಳ 
ಕೊಟ್ಟಿಗೆಯ ಬಳಿ ಕಾವಲ ಜನ ಹಾಕಿಕೊಂಡ ಕೆಲವು ಮನೆಗಳ ಗುಂಪು'' 
(ನಮ್ಮನು. ೨೪೧): ಮೂರುಜನ ನಾಯಕರೂ ಬಿಳಿಚೋಡಿಗೆ ಬಂದು ರೊಪ್ಪ 
5| ಹಾಕಿಕೊಂಡು ಮೂರು ತಿಂಗಳು ಇದ್ದರು (ಚತ್ರಪಾ. ೪). ಊೊಪ್ಪು: 

೧. "ಖೊಪ್ಪುಗೊಳ್‌' ಪರಾ. 
ಆಹೊಪ್ಪಂಗೊಳ್‌, ಚೊಪ್ಪುಗೊಳ್‌ (ಕ್ರಿ). ಆಶ್ರಯಹೊಂದು; ನೆಲಸು: ಬಸಿಅ 
ಕುತ್ತದಂತೆ ನಮೆಯಿಸುವುದು ಪಂದಿಯಂತೆ ಆೊಪ್ಪಂಗೊಳ್ಳುದು . . . ಬಗೆವಂದೀ 
ಶರೀರಂ ಕಷ್ಟಂ (ಧರ್ಮಾಮೃ. ೪-೧೭೫). 6ಕೊಪ್ಪುಗೊಳ್‌: ಮೂರ್ತ್ತಿಗೊಂಡುದು ಸಿರಿ 
10| [ಚೊಪ್ಪು) ಗೊಂಡುದು ನೆಯಂ (ಸೌಇಇ. ೫೪. ೨೧೭-೧೪; 1205); ಅಟ್ಸ್‌ ಕುನುಂಗಿ ಪೊಂಗಿ 
ಮೆಳೆಯಂ ಸಂರಂಭದಿಂ ಚೊಪ್ಪುಗೊಂಡಿರುತಂ ಗರ್ಜಿಸಿ ದಾಡೆಗುಟ್ಟಿದುದು . . . ಸೂಕರಂ 

` (ಪುಷ್ಪಪು. ೫-೭೪). (ಆಪ್ಪ + ಕೊಳ್‌] 

ಈೊಪ್ಪವಿಡಿ (ಕ್ರಿ). ಚೊಪ್ಪಂಗೊಳ್‌: ದರಿಗೆಡಹು ಕರಿಯಂ ಆೊಪ್ಪವಿಡಿದ 
ಹಂದಿಗೆ ತಡವಿ ಬಿಡು ನಾಯನು . . . ಎಂಬ ಬೇಡರ ಬೊಬ್ಬೆಯಿಂದಡವಿ ಖೀಳಿಟ್ಟುದು 

15) (ಹಚಕಾ.೫-೨೩). [ಕೊಪ್ಪ * ಪಿಡಿ) 

ಆೊಪ್ಪು (ಕ್ರಿ). ಗುರುಗುಟ್ಟು; ಗರ್ಜಿಸು: ಮಲೆವ ಮರಳ್ವ ಆೊಪ್ಪುವ ಮಲಂಗುವ 
ಪೊಂಗುವ ತಳ್ತು ಪಾಯ್ದ . . . ಧರಿತ್ರಿಯಂ ಟೊಣೆವ ಸೂಕರನಾಟಮದೇನಳುಂಬಮೋ 

(ದೇ. | ತಮಿ. ಉಜುಮ್ಬು, ಉಜುಮು; ಮಲ. ಉಲುಮ್ರು; ತೆಲು. 

"ಆೊಪ್ಪು, ರೊಪ್ಪು; ಕುಯಿ. ರೂಂಬ] 

20) ಈೊಪ್ಲು "ಅೊಪ್ಪ' ನೋ. 

ಆೊಪ್ಪುಗೊಳ್‌ "ಲೊಪ್ಪಂಗೊಳ್‌' ನೋ. 

"ಕೊಬ್ಬು, ರಬ್ಬು, ಅಪ್ಪು, ಊಬ್ಸೈ (ನಾ). ೧. ಹಳುಕು; ಚೂರು: ಕರ್ಪೂರ 
ರಜದೊಳ್‌ ಪೊರೆದ ಹಿಮದ ಆೊಬ್ಬುಗಳೊಳಮುರದೊಳಿಕ್ಕಿದಾಲಿಗೋಡುವ 
ಹಾರಂಗಳೊಳಂ . . . ಜಲಮಂಟಪಂಗಳೊಳಮೆಂತುಮಾ ಸಂತಾಪಮಂ ಸಂತ 
ಯಿಸಲಾಜದೆ (ಕಾದಂಉ. ೭೭೩); ಕಪ್ಪುರದ ಆೊಬ್ಬನೊಳುರ್ವಿದ ಜಗತಿಯೊಳಸುಕೆಯ 
ಪೊಸದಳಿರ ಪಾಸಿನೊಳ್‌ ಪಸರಿಸಿದ ಕುಸುಮುಸಂಚಯದೊಳ್‌ (ಸುರಾ) 
ಸುರೇಂದ್ರವಂದ್ಯನನಿರಿಸಿ (ನೇಮಿಪು. ೧೩-೨೦ ವ); ಘನಸಾರದ ಆೊಬ್ಬಿನ ಮೃಗಜನಿತದ 
ಘುಟಿಕೆಗಳ ಪುಷ್ಪದಾಮಂಗಳ ಬಾಯಿನಮಂ . . . ಇತ್ತು ಸಂಭ್ರಮದಿಂದಂ (ಮಹಾನೇ. 
೧೪-೬೬). ವಿ. ಪ್ರಕಾಶ; ಕಾಂತಿ; ಚೊಬ್ಬಿನ ಸೊಡರಿಂ ಚರುವಿಂ ಚಿಬ್ಬಂಬೊಯ್ದೆಲೆ 
ಯಿನೆಲರಿನಕ್ಷತೆಯಿಂ . . . ಜಿನರನರ್ಚಿಸೆ ನಿಬ್ಬರಮಾಗಿರ್ದ ನರಕಗತಿಯೊಳ್‌ ಬೀಟಂ 
(ಜಿನಾಲೆ. ೩೭); ಆೊಬ್ಬಿನ ಸೊಡರ್ಗುಡಿಯಿಂ ಕಾಳಾಗರುವಿನ ಧೂಪದ ಕರ್ಬೊಗೆ 
ಯಿನೆಸೆವ ದಿವೃ್ಯಶಯನಗೃಹದ ವೈಡೂರ್ಯಪರ್ಯಂಕದೊಳ್‌ ಪವಡಿಸಿರ್ದು (ಅಜಪು. 
೩-೧೧ ವು. ೩. (ಆಲಂ) ಪರಾಕ್ರಮ; ಶೌರ್ಯ: ಜೊಬ್ಬನ ದನುಜನ ಬಿಲ್ಲಂ 
ತಿಬ್ಬಂ ಮುಜ್‌ದಸುವನಂತಕಂಗಿತ್ತು ಸುರರ್ಗುಬ್ಬನೆಸಗಿದನುದಾರಂ (ಕವಿಚ. 1 ೨೬೮, 
ಹರ್ಯಕ್ತರಮೂಲೆ). ರಬ್ಬು: ೪. ಆಡಂಬರ; ವೈಭವ: ರಬ್ಬಿಲಿ ಬಂದನು ನೋಡುವೆನೆ 
ನುತಲಿ ರವಿ ಶಶಿನೇತ್ರ ಸಮಾಪದಲಿ (ಚಿದಾವ. ೧೧೦-೭); ಪೋಷಾಕಿನ ರಬ್ಬು ಮನಸ್ಸನ್ನು 
ಆವರಿಸಿದ್ದ ಮಬ್ಬಿಗೆ ಮದ್ದಾಗಲು ಸಾಧ್ಯವೇ? (ದಾಕೂಟ. ೭೩). ಅಪ್ಪು: ೧. 
ಸುಳಿದವಾರತಿ ಕರ್ಪುರದ ಪ್ರಜ್ವಲಿಪ ಮಾಣಿಕದೀಪ್ತಿಗಳ ಪಸ್ರುಗಳವೆಗೂಳಿನ ಬಳುವೆಗಳ 
ಅ[ಪಾಠಾಂ. ಲು)ಪ್ಚುಗಳ ಸೂಸಿಕೆಯ ಕಳಕಳದೊಳೊಪ್ಪಿದುದು (ತೊರರಾ. ೬-೫೫-೧೬). 
ಚ್ಚ: ೧. ""ಚೊಬ್ಬೆ (ಅಣಬ್ಬೆ)- ಹಟಕು'' (ಶಮದ. ಪರಿ.೨); ""ಆೊಚ್ಬೆಯೆನಲ್‌ 
ಹಳುಕು'' (ಕಬ್ಬಕ್ಕೆ ೯೦). ಪಿ. ""ಹಳುಕು ಜಚೊಬ್ಬೆಯೆನಲ್ಕದು ತಾಂ ಪ್ರಕಾಶದೊಳ್‌'' 
(ಕರ್ಣಾನಿ. ೨೨). 

ರಬ್ಬುರಬ್ಬು (ದ್ವಿರುಕ್ತಿ): ಅಲ್ಲಿಯ ಮಾತಿನ ಶಕ್ತಿಗಾಗಿ, ಚಿತ್ರಗಳ ರಬ್ಬು ರಬ್ಬು 
ಬಣ್ಣಕ್ಕಾಗಿ, ಲಯಕ್ಕಾಗಿ ಕವಿತೆಗಳನ್ನೇನೊ ಮೆಚ್ಚುತ್ತೇವೆ (ಸುವರ್ಣ. ೧೯೨). 

45) ಆೊಬ್ಬೈ "ಲೊಬ್ಬು' ನೋ. 

ಆೂಬ್ಬೈೆ "ಜೊಂಪೆ' ನೋ. 


(ಶಬಶಂ. ೪-೧೨). 


35 


ಉಊೋಂಕಿಡು 


ಊೋಂಕಿಡು "ಮೌಂಕಿಡು' ನೋ. 

ಆೋಂಕು 'ಯೌಂಕು' ನೋ. 

ಆೋಡಗ, ರೋಡಿಗ, ರೋಡೆಗ, ಊೋಡೆಗ (ನಾ). ೧. ಪರಿಹಾಸಕ; 
ವಿದೂಷಕ: ಕೋಡಗಂಗಳೆ ಚೋಡಗವಾಔರಾತಗೆ ಹರಿಣಂಗಳೆ ಹರಿಕಾಅರಾಗೆ 
ಪರ್ವತಂಗಳೆ ಪ್ರತಿಗಜಂಗಳಾಗುರುಳೆ ನೂಂಕಿಯುಂ ಸುರುಳಿ ನೂಂಕಿಯಾಗಿ.. . . 
ಅಳವಡಿಸಿದ ರಾಜಪುತ್ರನ ಬಲ್ಪಿಂಗಂ ಬಿನ್ನಣಕಂ ಬೆಕ್ಕಸಂಬಟ್ಟು (ಅರ್ಧನೇ. ೫-೧೧೩ ವ); 
ಪಟಗಬ್ಬಿಗರ್ನುಡಿದ ಮಾತನೆ ಪಲ್ಲಟವಿಟ್ಟು ಕಟ್ಟುವಂ ಕವಿಗಳ ವೇಷದಿಂದೆ ಕುಣಿದೇಡಿಪ 
ಆೋಡಗನೆಂದು ನಕ್ಕಪೆಂ (ಅನಂಪು ೧-೪೬). ೨. ದಡ್ಡ; ಅವಿವೇಕಿ; ಮೂರ್ಬ: 
ವಿರಹಿಯೆಂಬ ಊೋಡಗಂಗಮಗುರ್ವಿನಮಗುರ್ವಪ್ಪನಂಗಮಾತಂಗದ ದೆವಸ 
ಮಿದೆಂದಪೂರ್ವೋಕ್ತಿಯಂ ನುಡಿವುತ್ತುಂ ಪೋಗಿ (ಶಾಂತಿಪು ೮-೮೯ ವ); ಕೋಡಗದೆರ್ದೆ 
ಮರ್ದೆಂದೆಲೆ ಟೋಡಗ ನೀನೆನಗೆ ಪೇಟ್ಲ್‌ಯಾಗಳಿ ದೆಸೆಗೆಟ್ಟೋಡಿತ್ತೆನ್ನೆರ್ದೆಯುಂ ನೀಂ 
ಮಾಡ್ಕ ನಿನ್ನೆರ್ದೆಯನೆನ್ನ ತಂಗಿಗೆ ಮರ್ದಂ (ಪಂಚತಂ. ೨೮೧-೧೭); ಕೂಡಿರಿಸಿ ಮರ್ದನೆಲ್ಲವ 
ಬೇಡಿದ ಪದದೊಳಗಮೊಲಿದು ಕುಡು ಹಯಕುಲಕಂ ಚೋಡಗನಕ್ಕಲ್ಲದೊಡಂ ಕಾಡೊಳ್‌ 
ತಿರಿತಿಂಬೆನೆಂಬ ಹೆಡ್ಡನ ತೆಅದಿಂ (ಅಶ್ವಶಾ. ೧೦-೧೦). ೩. ನಾಚಿಕೆಗೆಟ್ಟವನು; 
ಲಜ್ಜೆಗೇಡಿ: ಬಡಿದೊಡೆ ನೀರೇಜುವನೊದೆದೊಡೆ. ನಲಿವಂ ಪೊಯ್ಲೊಡೊಂದು 
ರೂಪಪ್ಪಂ ನಾಣ್ಗೆಡೆ ನುಡಿಯೆ ರಾಗಿಯಕ್ಕುಂ ಕಡುಟೋಡಗನಬ್ಬೆ ಗಂಡರೊಳ್‌ 
ಕವಿಕಾಮಂ (ಶೃಂಗಾರ.೩-೧೬). ರೋಡಿಗೆ: ೩. ಹೇಡಿಗಳು ಬರಿಹೇವಮಾರಿಗಳು ಬಿರಿಸಾದ 
ರೋಡಿ [ಪಾಠಾಂ. ಡು]ಗರು ನಿಮ್ಮ ಸೇನೆಯೊಳರ್ದ ಭಟರು (ತುರಂಗ. ೭೩-೧೩). ರೋಡೆಗ: 
೪. ವಿಕಾರವಾದ ದೇಹವುಳ್ಳವನು: ಪುರುಷಂ ಪಣ್‌ ಮುದುಗಣ್ತನಂ 
ಶಿಶುತೆಯೇರುಂಜವ್ಪನಂ ಪಾಪಿ ಸಚ್ಚರಿತಾತ್ಮಂ ಧನಿ ದೀನ ರೋಡೆಗ ಶುಭಾಂಗಂ 
ಬಿತ್ತೆಗಂ ಪಾಮರಂ (ಸಂಸಪ. ೪೪-೮೧). ಯೋಡೆಗ: ೪. "'ಯೋಡೆಗಂ 
ವಿಕೃತದೇಹಿಯೊಳಂ''(ಕರ್ಣಾನಿ.೯೩); ಜನಕರಾಜಂ. . .ಪೇಸಿಕೆಯ ಆೋಡೆಗರ 
ಪಾಪಾತ್ಮರ ಬಾಟ್ಕನೆಯೆನಿಪ್ಪ ಯಮಲೋಕಮಂ ಮುಟ್ಟಯಿಸಿ ಬರ್ಪುದುಂ (ರಾಮಾತ್ವ. 
೧೦೫-೨೬). (ಆ ಜೋಡು 3- - ಗೃ] 

ಊೋಡಗತನ (ನಾ). ಪರಿಹಾಸ್ಮ: "ಲೋಡಗತನಂಗೆಯ್‌' ಪರಾ. 

[(ಚೋಡಗ + - ತನ] 

ಆೋಡಗತನಂಗೆಯ್‌ (ಕ್ರಿ). ಪರಿಹಾಸ್ಕ ಮಾಡು; ಅಪಹಾಸ್ಕ ಮಾಡು: ಏಂ 
ಗಡ ಬಾವಾ ನೀನಿದೇಂ ನಿಂದಿಲ್ಲಿ ಳೋಡಗತನಂಗೆಯ್ದಾಡುತ್ತಿರ್ಪೆ ಅತ್ತ ನಿನ್ನ ತಂಗಿಗವಸ್ತೆ 
ಪಿರಿದು (ಪಂಚತಂ. ೨೮೧-೧೧). [(ಆೋಡಗತನ + ಕೆಯ್‌,) 

ಅೋಡಗವಂತ (ನಾ). ನಾಚಿಕೆಯಿಲ್ಲದವನು; ಲಜ್ಜೆಗೇಡಿ: ಲೋಡಗವಂತನಂತೆ 
ಕಂಡ ಕಂಡವರಲ್ಲಿ ಹಿಂಡಿನೊಳಗೆ ಹೊಕ್ಕು ಭಂಡುಗೆಲೆಯಲೇತಕ್ಕೋ (ಮೋಳಿಮಾ. ಕ. 
೬೧೬-೩೮೬); ಕಾಡಿ ಬೇಡಿ ಉಂಬರೆಲ್ಲರೂ ಜಗದ ಊೋಡಗವಂತರು (ಗುಪ್ತಮಂ. ೧೩). 

(ಆೋಡಗ + - ವಂತ] 

ಆೋಡಾಡಿಸು, ರೋಡಾಡಿಸು (ಕ್ರಿ). ಅಪಹಾಸ್ಕ್ಮಮಾಡು; ಹೀಯಾಳಿಸು: 
ಸಿಂಹಮಂ ನಾಯ್‌  ಕೆಣಕಿತೆಂ ಬ ಶರಭನನೆರಲೆ ಚೋಡಾಡಿಸಿತೆಂಬ ಮಾತಿನಂತೆ 
ಬಟ್ಟೆವೋಪ ತಿರಿಕನೊರ್ವಂ . . . ಗಂಡಿಂಗಾನೆ ಪಿರಿಯನೆಂದಿರ್ದಪಂ (ಧರ್ಮಾಮೃ. 
೧೩-೧೨೨); ವನಜಬ್‌ವಲೋಕಮಂ ಕಂಡೆವಲ್ಲಿಯ ಪುಣ್ಮಜನರೆಮ್ಮೆನೆತ್ತಣ 
ವಿಕಾರಿಗಳ್ನೀವೆಂದು ನಗುತೆ ಆೋಡಾಡಿಸಿದರು (ಚೈಮಿಭಾ. ೩೨-೪೨). ರೋಡಾಡಿಸು: 
ನರನಿಂದಂ ಘನಶೌರ್ಯನಂಗಭವನಂ ರೋಡಾಡಿಪಂ ರೂಪಿನಿಂ ಪಿರಿಯಾಳ್‌ . . . 
ಕಲಿಗಜ್ಗನ್‌ (ಎಕ. ೫॥. ತುಮಕೂ.೯-೩೪; 1151); ಕರಿಪತಿ ಕಪಿಲೇಶ್ವರನನ್ನು ರೋಡಾಡಿಸಿ, 
ತಾರಾಡಿಸಿ, ಬಂದ ದಾರಿಗೆ ಸುಂಕವಿಲ್ಲದ ಹಾಗೆ ಹಿಮ್ಮೆಟ್ಟುವಂತೆ ರಾಮ ಕಾದಾಡಿದನು 
(ನಂಜುಂಡ. ೪೫). (ಯೋಡಾಡು + - ಇಸ್ಮು) 

ಕೋಡಾಡು, ರೋಡಾಡು (ಕ್ರಿ). ಹೀಯಾಳಿಸು; ಅಪಹಾಸ್ಮಮಾಡು: 


10 


15 


20 


25 


30|. 


ಟೌಂಕು 


"'ಆೋಡಾಡು -ವಿಕೃತಾಂಗಾಪಹಸನೇ (ಮುಖವಿಕಾರ ಮೊದಲಾದುವುಗಳಿಂದ 
ಹಿಯ್ಕಾಳಿಸು)'' (ಶಮಧಾ); ನಿನ್ನೊಡನೆನಗೇಗೆಟ್ಟಪುದಿದೆಂದು ಟೋಡಾಡಲ್‌ ಕೆಮ್ಮನೆ 
ನುಡಿದೊಡೆನ್ನ ಕಣ್ಣಂ ಮನಕ್ಕೆವಂದಿರ್ದ ನಿನ್ನೊಳೆನಗೆರಡುಂಟೇ (ಪಂಪಭಾ. ೮-೬೮); 
ಒಂದು ಸಿಂಹಂ . . . ನಿಮ್ಮಡಿಯನನೇಕಪ್ರಕಾರದಿಂ ಆೋಡಾಡಿ ಬಯ್ಕುತೆನ್ನಂ 
ಬರಲೀಯದೆ ಕಾಡುತ್ತಿರ್ದ ಕಾರಣದಿನಿನ್ನೆಗಂ ತಡೆದೆಂ (ಪಂಚತಂ. ೯೦-೯); ಎಳಲತೆಯಂ 
ಆೋಡಾಡುವ ನಳಿತೋಳ್‌ (ಗಿರಿಕ.೯-೧೦೪); ಲೋಡಾಡಿ ಹೋದಿರಿ ನಿನ್ನೆ ನೀವಿಂದೇನ 
ಮಾಡಬೇಕೆಂದೆಣಿಸಿದಿರಿ ನೋಡ ಬಂದಿರೊ ಕಾಡ ಬಂದಿರೊ ಹೇಳಿರಿ (ಭರಚ. ೪೨-೧೫). 
ರೋಡಾಡು: ದಿಕ್ಕರಿಸಿ ಕೆಣಕಿ ರೋಡಾಡಿ ಹಗರಣವಡಿಸುತ್ತಿದ್ದುದನ್ನು 
ಶ್ರೀಮನ್ತರು ಕಂಡು (ಬೆಟ್ಟಅ. ೧೪-೧೫); ಮಾತೆಲ್ಲಮಂ ಬರೆದು ಆರದ ಪೊಸನೇಣಳಿಗೆ 
ಪೊಸೆಯಾಯದವರಿರವ ರೋಡಾಡುತಿಹುದು (ಕಾಲೂರ. ೨೮-೧೮). 
[ಲೋಡು + ಆಡು) 

ಆೋಡಿಸು, ರೋಡಿಸು (ಕ್ರಿ). ಲೋಡಾಡು: ಅಂತುವೊರುವಾಯ್ಡುಂ 
ಕುಂಬಕಂಬಾಯ್ದುಮೇಡಿಸಿಯುಂ ಆೋಡಿಸಿಯುಂ ಏಟ್‌ಸಿಯುಂ ಬಂದಾಡಿಯುಂ 
ಮಿಡುಕಾಡಿಯುಂ ಪಾಲುಗೆಡೆವ ಕಾಳ ಮಹಾಕಾಳರ ಗೆಡವೆಸಿಕ್ಕಿರೆ (ಶಾಂತಿಪು. ೯-೮೦ ವ); 
ರಾಜ್ಮಾರ್ಧಮನಾಂ ಬೇಡಿಯವರಲ್ಲಿಗಟ್ಟಿದೊಡೇಡಿಸಿ ಟೋಡಿಸನೆ ಪವನನಂದನನೆನ್ನಂ 
(ಗದಾಯು. ೫-೫೦); ಓಡಿಸಿದಾತನೀತನಿದಿರಾದ ವಿರೋಧಿಗಳಂ ವಿಲಾಸದಿಂ 
ಆೋಡಿಸಿದಾತನೀತನಸಮಾಯುಧನಂ (ಪಂರಾಮಾ. ೩-೬೧); ಮೇಳದೊಡನಾಡಿಗಳಿನ್ನ 
ಮರುಳ್ತನಕ್ಕೆ ಯೋಡಿಸಿ ನಗುವಂತುಟಾದುದು  ಮನಃಪ್ರಿಯ ನೀಂ ಮುನಿದಿರ್ದ 
ದೂಸಜ”೦ (ರಸರ. ೨-೬೭). ರೋಡಿಸು: ಎಸೆವೆನ್ನುನ್ನತಿ ನಿನ್ನುದುಂಟೆ ಪುದಿದೆನ್ನೀ 
ಸೌಧಶುಂಭತ್ರ್ರಭಾಪ್ರಸರಶ್ರೀ ನಿನಗುಂಟೆ ಚೆಲ್ಪು ನಿನಗೆನ್ನಂತುಂಟೆ ಪೇಳೆಂದು ರೋಡಿಸಿ 
ರೌಪ್ಮಾಚಳಕೂಟಮಂ . . .ಆಗಡುಂ ನಗುವವೋಲಿರ್ಕ್ಕುಂ ತದೀಶಾಲಯಮ್‌ (ಎಇ. ೬ 
೨೮೨-೧೯೧; 1077); ಇಂದ್ಲುವರೆಗೀ ತ್ರಿಶೂಲಮಂ ವ್ಶರ್ಥಂಗೈದ ಸಮರ್ಥರಂ 
ಕಂಡರಿಯೆನಾಂ . . . ಗೆಲ್ಲುದು ಕುಬೇರನಂ ಯಮನನೋಡಿಸಿತಮರರಾಜನಂ 
ರೋಡಿಸಿತು ಬರ್ದಿಲನಾಡಿನ ಪಸಲೆಯಲಿ ಮೂರು ಸೂಳೆಟ್ಟಿ (ಶ್ರೀರಾಮಾ. ೮೦೬-೧೬೨). 

(ಲೋಡು + - ಇಸು) 

ಆೋಡು (ಕ್ರಿ). ಅಪಹಾಸ್ಕಮಾಡು; ಅವಹೇಳನಮಾಡು: "ಆೋಡಾಡು' 
ಪರಾ. (< ಪ್ರಾ, ರೋಡ) 

ಆೋಡೆಗ "ಬೋಡಗ' ನೋ. 

ಖೌಂಕಿಡು, ಆೊಂಕಿಡು, ಆೋಂಕಿಡು (ಕ್ರಿ). ಗುಟುರು ಹಾಕು; ಡುರುಕಿಡು: 
ಕೋಡಂ ಜಡಿದು ತನುವ ರಭಾಡಿಸಿ ಹಿಂಡ ಬಿಟ್ಟು ಯೌಂ[ಪಾರಾಂ. ಅೊಯಕ]ಕಿಟ್ಟು 
ಹರಿಯಿತ್ತು ಕಾನನದೊಳು (ಹಚಕಾ. ೫-೪೦). ಉಂಕಿಡು: ಅದಿರದಿದರಾಂತು 
ಆೊಂಕಿಟ್ಟೊದಜುತ್ತುಂ ಬರ್ಪ ಕಾಡ ಕೋಣನ. ಗೋಣಂ ಮದಯುತನೊರ್ವಂ 
ತಟ್‌ದಿಕ್ಕಿದಂ (ಶಬಶಂ. ೩-೫೬).ಉೋಂಕಿಡು: ದಿಟ್ಟಿಸುವ ಕಣ್‌ ನಟ್ಟ ಕಿವಿ ಮರಳ್ಹೆ 


ಮುಸುಡು . . . ಕೋಡಂ ಜಡಿದು ತನುವ ರುಖಾಡಿಸಿ ಹಿಂಡ ಬಿಟ್ಟು ಆೋಂಕಿಟ್ಟು 
ಹರಿಯಿತ್ತು ಕಾನನದೊಳು (ಆಸೆಪು.೩-೨೮); (ಸೋಮಚ. ಪರಿ. ೨೧೪ ಮೋ. 
(ಖೌಂಕು * ಇಡು] 


ಟೌಂಕು, ರಂಕೆ, ರೊಂಕೆ, ರೋಂಕು, ಆೊಂಕು, ಯೋಂಕು (ನಾ). ೧. ಗೂಳಿ, 
ಕೋಣ ಮೊದಲಾದ ಪ್ರಾಣಿಗಳ ಗುಟುರು, -ಡುರುಕು: "ಯೌಂಕಿಡು' 
ಪರಾ. ರಂಕೆ : (6). ರೊಂಕೆ : (ಪ್ರಭಣ್ಣ). ರೋಂಕು: ೨. ಆರ್ಭಟ; ಗರ್ಜನೆ: 
"ರೋಂಕಿಸು' ಪರಾ. ಊೊಂಕು: ೧ "ಟೊಂಕಿಡು' ಪರಾ. ಹೋಂಕು: 
೧. "ವೋಂಕಿಡು' ಪರಾ. (ದೇ.॥ ತೆಲು. ಅಂಕೆ, ರಂಕೆ] 


